ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಮೊದಲನೆಯ ಸಂಪುಟ 


is Oe (0187573೪೩1 
CENTRA, SSL UIC GF 113.101) LANGUAGES 


AYR 101300 -570 006 


“ಶಬ್ದಪಾರಮಾರ್ಗಮಶಕ್ಕಂ' 
-ಕೇಶಿರಾಜ 


(ಲ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು-೧೮ 


೧೯೭೦ 


KANNADA NIGHANTU - VOL-1 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : XXVI1+56+1320+7 Price : Rs. 350=00 


ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
@ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 
ಆ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆ೦ಗಳೂರು- ೫೬೦ ೦೨೭. 


ಮೊದಲನೆಯ ಮುದ್ರಣ : ೧೯೭೦ 


ಪ್ರತಿಗಳು : ೧೦,೦೦೦ 


ಎಲ್ಲ ಹಕ್ಕುಗಳನ್ನೂ ಕಾದಿರಿಸಲಾಗಿದೆ 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


ಅಧ್ಯಕ್ಷ ರು ಮತ್ತು ಪ್ರಧಾನ ಸಂಪಾದಕರು 
ಡಾ. ಡಿ.ಎಲ್‌. ನರಸಿಂಹಾಚಾರ್‌, ಎಂ.ಎ. ಡಿ.ಲಿಟ್‌. 


ಉಪಾಧ್ಯಕ್ಷ ರು 


ಶ್ರೀ ಕ. ವೆಂ. ರಾಘವಾಚಾರ್‌, ಎಂ.ಎ. ಬಿ.ಟಿ. 


ಸಂಪಾದಕರು 


ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಪ್ರೊ. ಡಿ. ಜವರೇಗೌಡ, ಎಂ.ಎ. 


ಡಾ. ರಂ. ಶ್ರೀ. ಮುಗಳಿ, ಎಂ.ಎ. ಬಿ.ಟಿ. ಡಿ.ಲಿಟ್‌. 


ಶ್ರೀ 
ಶ್ರೀ 


( 


$888 


9% 


ಎನ್‌. ಲಕ್ಷ್ಮೀನಾರಾಯಣರಾವ್‌, ಎಂ.ಎ. 
ಕಾ. ಸ. ಧರಣೇಂದ್ರಯ್ಯ, ಎಂ.ಎ. ಬಿ.ಟಿ. 
ಸ. ಸ. ಮಾಳವಾಡ, ಎಂ.ಎ. 

ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 
ಆರ್‌. ಸಿ. ಹಿರೇಮಠ, ಎಂ.ಎ,, ಪಿಎಚ್‌.ಡಿ. 
ಜಿ. ವೆಂಕಟಸುಬ್ಬಯ್ಯ, ಎಂ.ಎ, ಬಿ.ಟಿ. 
ಬಸವರಾಜ ಕಟ್ಟೀಮನಿ, ಎಂ.ಎಲ್‌.ಸಿ. 

. ಜಿ.ಎಸ್‌. ಗಾಯಿ, ಪಿಎಚ್‌.ಡಿ. 


ಮೈಸೂರು ಸರ್ಕಾರದ ಪ್ರತಿನಿಧಿಗಳು 
ಪದ್ಮಶ್ರೀ ಪಂಡಿತರತ್ನಂ ಶ್ರೀ ಬಿ. ಶಿವಮೂರ್ತಿಶಾಸ್ತಿಗಳು 
ಶ್ರೀ ಸಿದ್ದಯ್ಯ ಪುರಾಣಿಕ, ಐ.ಎ.ಎಸ್‌. 
ಶ್ರೀ ವಿ. ಬಿ. ನಾಯಕ, ಎಂ.ಎ. ಎಲ್‌ಎಲ್‌.ಬಿ. 
ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಜಿ. ನಾರಾಯಣ 
ಪರಿಷತ್ತಿನ ಕಾರ್ಯದರ್ಶಿಗಳು ಮತ್ತು ಕೋಶಾಧಿಕಾರಿಗಳು 
ಶ್ರೀ ಹಂಪ. ನಾಗರಾಜಯ್ಯ, ಎಂ.ಎ. 
ಶ್ರೀ ವೆಂಕಟೇಶ ಸಾಂಗಲಿ 
ಶ್ರೀ ಎನ್‌. ವರದರಾಜನ್‌, ಬಿ.ಇ. ಎ.ಎಂ.ಐ.ಇ. 


ಮುದ್ರಕರು: 


ಬಿ. ಎಂ. ಶ್ರೀಕಂಠಯ್ಯ ಅಚ್ಚುಕೂಟ 


ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು-೧೮ 


ಅಧ್ಯಕ್ಷ ರ ನುಡಿ 


“ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸ೦ತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ಮತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊಂದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಲಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಮುಕ್ತಾಯಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳಿಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
_ ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭ೦ಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘಂಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿ೦ದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿ೦ದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು. - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. “ಕನ್ನಡದ ಮುಖ್ಯಮಂತ್ರಿ' "ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊ೦ಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರಕ್ಕೂ ಕನ್ನಡ ಸಂಸ್ಕೃತಿ ಇಲಾಖೆಗೂ 
ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಜಿ. ನಾರಾಯಣರಿಂದ ಮೊದಲಗೊಂಡು 
ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಸಾ.ಶಿ.ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ ಮುನ್ನಡೆಸಿಕೊಂಡು 
ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, ಸಿಬ್ಬಂದಿ 
ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿ೦ಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ 
ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ ಸಂಪುಟಗಳನ್ನು 
ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆಂಗಳೂರು ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


ಕೆ. ವಿ. ಶಂಕರಗೌಡ ಶಿಕ್ಷಣ ಸಚಿವಾಲಯ 


ಶಿಕ್ಷಣ ಸಚಿವ ವಿಧಾನಸೌಧ 
ಮೈಸೂರು ಸರ್ಕಾರ ಬೆಂಗಳೂರು-೧ 
ಅಭಿವಂದನೆ 


ದ್ರಾವಿಡ ಭಾಷೆಗಳಲ್ಲಿ ಪ್ರಮುಖವಾದುದು ಕನ್ನಡ. ಇದಕ್ಕೆ ಸುಮಾರು ಎರಡು ಸಾವಿರ 
ವರ್ಷಗಳಿಗಿಂತಲೂ ಮಿಗಿಲಾದ ಪ್ರಾಚೀನತೆ ಇದೆಯೆಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. 
ಕನ್ನಡ ಅತ್ಯಂತ ಸಂಪದ್ಭರಿತವಾದ ಭಾಷೆ. ಈ ಭಾಷೆಯ ಸತ್ವವನ್ನೂ ವ್ಯಾಪಕತೆಯನ್ನೂ ಅರಿತುಕೊಂಡ 
ಮೈಸೂರು ಸರಕಾರವು ಕನ್ನಡವನ್ನು ಶಿಕ್ಷಣಮಾಧ್ಯಮವನ್ನಾಗಿಯೂ ಆಡಳಿತ ಭಾಷೆಯನ್ನಾಗಿಯೂ 
ಮಾಡಬೇಕೆಂದು ನಿರ್ಧರಿಸಿದೆ. ಈ ಕಾರ್ಯ ಸಮರ್ಪಕವಾಗಿ ನಡೆಯಬೇಕಾದರೆ ಕನ್ನಡಕ್ಕೆ ಒಂದು 
ಪ್ರಮಾಣಭೂತವಾದ ಅತ್ಯಾಧುನಿಕ ಕನ್ನಡ ನಿಘಂಟಿನ ಆವಶ್ಯಕತೆ ಬಹಳವಾಗಿದೆ. 


ಮೈಸೂರು ಸರಕಾರ ನಿಘಂಟು, ವಿಶ್ವಕೋಶ ಈ ಮೊದಲಾದ ಕಾರ್ಯಗಳಿಗೆ ಅಪಾರವಾದ 
ಧನಸಹಾಯವನ್ನು ನೀಡಿದೆ. ನೀಡುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಭಾಷಾಶಾಸ್ತ್ರ ನಿಯಮಗಳಿಗೆ 
ಅನುಸಾರವಾದ ಚಾರಿತ್ರಿಕ ವಿವರಣೆಯಿ೦ದ ಕೂಡಿದ ಒಂದು ಪ್ರಮಾಣಭೂತವಾದ ನಿಘಂಟನ್ನು 
ಸಿದ್ಧಪಡಿಸುತ್ತಿರುವುದು ನಾಡಿಗೆಲ್ಲ ತಿಳಿದ ವಿಷಯವಾಗಿದೆ. ಹಲವಾರು ವಿದ್ವಾಂಸರ ನೆರವಿನಿಂದ 
ಸಿದ್ಧವಾಗಬೇಕಾದುದು ನಿಘಂಟು. ಈ ಕೆಲಸವನ್ನು ಪರಿಷತ್ತು ಸರಕಾರದ ಪರವಾಗಿ ಕೈಗೊಂಡಿದೆ. 
ಇದಕ್ಕೆ ತಗಲುವ ಹದಿನೈದು ಲಕ್ಷ ರೂಪಾಯಿಗಳನ್ನು ಸರಕಾರ ಪರಿಷತ್ತಿಗೆ ಒದಗಿಸಿದೆ. ಸುಮಾರು 
ಐದುಸಾವಿರ ಪುಟಗಳಿರುವ ಈ ನಿಘಂಟು ಸುಮಾರು ಒಂದು ಸಾವಿರದ ಇನ್ನೂರೈವತ್ತು ಪುಟಗಳ 
ನಾಲ್ಕು ಸಂಪುಟಗಳಲ್ಲಿ ಪ್ರಕಟವಾಗುತ್ತಿದೆ. ಈಗ ಮೊದಲನೆಯ ಸಂಪುಟ ಸಿದ್ಧವಾಗಿ 
ಬಿಡುಗಡೆಯಾಗುತ್ತಿರುವುದು ನನಗೆ ತುಂಬ ಸ೦ತಸವನ್ನುಂಟುಮಾಡಿದೆ. ಕನ್ನಡ ಜನತೆಗೆ 
ನಿತ್ಯೋಪಯೋಗಿಯಾದ ಈ ಕನ್ನಡ ನಿಘಂಟಿನ ರಚನಾಕಾರ್ಯವನ್ನು ಪರಿಷತ್ತು ವಹಿಸಿಕೊಂಡು 
ತು೦ಬ ಸಮರ್ಪಕವಾಗಿ ನಿರ್ವಹಿಸುತ್ತಿರುವುದು ನನಗೆ ಅತೀವ ಆನ೦ದವನ್ನುಂಟುಮಾಡಿದೆ. ಈ 
ಕಾರ್ಯದಲ್ಲಿ ನೆರವಾಗುತ್ತಿರುವ ಎಲ್ಲ ವಿದ್ವಾಂಸರಿಗೂ ಈ ಕಾರ್ಯಭಾರವನ್ನು ಹೊತ್ತಿರುವ ಪರಿಷತ್ತಿಗೂ 
ನನ್ನ ಕೃತಜ್ಞತೆಗಳು. ಸರಕಾರದ ಪರವಾಗಿ ಪರಿಷತ್ತು ಕೈಕೊಂಡಿರುವ ಈ ಮಹತ್ಕಾರ್ಯಕ್ಕೆ ಶ್ರೇಯಸ್ಸನ್ನು 
ಕೋರಿ ನಿಘಂಟಿನ ಉಳಿದ ಸಂಪುಟಗಳು ಶೀಘ್ರದಲ್ಲೇ ಹೊರಬರಲೆಂದು ಹಾರೈಸುತ್ತೇನೆ. 


ಕೆ. ವಿ. ಶಂಕರಗೌಡ 


ಪರಿಷತ್ತಿನ ಕೃತಜ್ಞತೆಗಳು 


ಕನ್ನಡ ಸಾಹಿತ್ಯ ಪರಿಷತ್ತು ಸಿದ್ಧ ಪಡಿಸುತ್ತಿರುವ ಕನ್ನಡ ನಿಘಂಟಿನ ಮೊದಲನೆಯ 
ಸಂಪುಟವನ್ನು ನಾಡಿನ ಜನತೆಗೆ ಅರ್ಪಿಸುತ್ತಿರುವುದು ನನಗೆ ಬಹಳ ಸಂತೋಷವನ್ನೂ 
ಹೆಮ್ಮೆಯನ್ನೂ ಉಂಟುಮಾಡಿದೆ. ಡೆಮ್ಮಿ ಚತುಷ್ಪತ್ರ ಆಕಾರದ ಸುಮಾರು ಐದುಸಾವಿರ 
ಪುಟಗಳಿರುವ ಈ ನಿಘಂಟು, ಸುಮಾರು ಒಂದು ಸಾವಿರದ ಇನ್ನೂರ ಐವತ್ತು ಪುಟಗಳ ನಾಲ್ಕು 
ಸಂಪ್ರೆಟಗಳಲ್ಲಿ ಪ್ರಕಟವಾಗುವಂತೆ ಏರ್ಪಡಿಸಲಾಗಿದೆ 

ಕನ್ನಡಕ್ಕೆ ಒಂದು ಆಧಾರಭೂತವಾದ ಸಪ್ರಮಾಣವಾದ ಸಮಗ್ರ ನಿಘಂಟನ್ನು ಸಿದ್ಧ 
ಪಡಿಸಬೇಕೆಂಬ ಅಭಿಲಾಷೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆರಂಭಕಾಲದಿಂದಲೂ ಇತ್ತು. 
ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈ ವಿಷಯವಾಗಿ ತೀರ್ಮಾನಗಳನ್ನೂ ಕೈಕೊಳ್ಳ 
ಲಾಯಿತು. ಅದರಂತೆ ಪರಿಷತ್ತು ನಾಡಿನ ವಿದ್ವಾಂಸರ ನೆರವಿನಿಂದ ಈ ಕಾರ್ಯವನ್ನು 
ನಡೆಸುತ್ತಿತ್ತು. ಈ ನಿಘಂಟಿನ ಕಾರ್ಯಕ್ಕೆ ಸಾಕಷ್ಟು ಆರ್ಥಿಕ ನೆರವನ್ನು ಒದಗಿಸುವ ಚೈತನ್ಯ 
ಪರಿಷತ್ತಿಗೆ ಇಲ್ಲದಿದ್ದುದರಿಂದ ಆಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ದಿ॥ ಎಂ. ಆರ್‌. ಶ್ರೀನಿವಾಸ 
ಮೂರ್ತಿಗಳು ಆಗ ಮೈಸೂರಿನ ಮುಖ್ಯ ಮಂತ್ರಿಗಳಾಗಿದ್ದ ಶ್ರೀಕೆಂಗಲ್‌ ಹನುಮಂತಯ್ಯ ನವರಿಗೆ 
ನಿಘಂಟಿನ ವಿಷಯನೆಲ್ಲವನ್ನೂ ವಿವರಿಸಿ ಈ ಕೆಲಸಕ್ಕೆ ಸರಕಾರದಿಂದ ಒಂದು ಲಕ್ಷರೂಪಾಯಿಗಳ 
ನೆರವನ್ನು ಪಡೆದರು. ಕ್ರಮೇಣ ನಿಘಂಟನ ಕಾರ್ಯವು ಬೆಳೆಯುತ್ತ ಹೋದದ್ದರಿಂದ 
ಈ ಹಿಂದೆ ಸರಕಾರ ಕೊಟ್ಟಿದ್ದ ಒಂದು ಲಕ್ಷರೂಪಾಯಿಗಳು ಸಾಕಾಗುವುದಿಲ್ಲವೆಂಬುದು ಸ್ಪಷ್ಟ 
ವಾಯಿತು. ೧೯೫೮ನೆಯ ಇಸವಿ ಜನವರಿಯಲ್ಲಿ ಶ್ರೀ ಬಿ. ಎಂ. ಕೃಷ್ಣನ್‌ ಸಮಿತಿಯವರು 
೧೫ ಲಕ್ಷರೂಪಾಯಿಗಳ ಒಂದು ಯೋಜನೆಯನ್ನು ತಯಾರಿಸಿ ಸರಕಾರದ ಮುಂದಿಟ್ಟರು. 
ಸರಕಾರ ಈ ಯೋಜನೆಯನ್ನು ಅಂಗೀಕರಿಸಿತು. ಪರಿಷತ್ತಿಗೂ ಸರಕಾರಕ್ಕೂ ಒಂದು ಒಪ್ಪಂದ 
ವಾಯಿತು. ಈ ಯೋಜನೆಯನ್ನು ಕಾರ್ಯಗತಮಾಡಿದ ಆಗಿನ ವಿದ್ಯಾಸಚಿವರಾದ 
ಶ್ರೀ ವಿ. ವೆಂಕಟಪ್ಪನವರನ್ನೂ ಅರ್ಥಸಚಿವರಾದ ದಿ| ಓ. ಮರಿಯಪ್ಪನವರನ್ನೂ ಇಂದು 
ಸ್ಮರಿಸುವುದು ಅಗತ್ಯವಾಗಿದೆ. ಅಲ್ಲಿಂದ ಈಚಿಗೆ ಈ ಕಾರ್ಯ ನಿರಂತರವಾಗಿ ನಡೆದುಕೊಂಡು 
ಬರುತ್ತಿದೆ. ಇಂದಿನ ಸರಕಾರ ನಿಘಂಟನ ಕೆಲಸಕ್ಕೆ ಎಲ್ಲ ತೆರನ ನೆರವನ್ನೂ ನೀಡುತ್ತಿದೆ. 
ಈ ಕೆಲಸಕ್ಕೆ ವಿಶೇಷವಾಗಿ ಪ್ರೋತ್ಸಾಹವನ್ನು ಕೊಡುತ್ತಿರುವ ಮೈಸೂರು ಸರಕಾರಕ್ಕೂ 
ಅದರಲ್ಲೂ ವಿದ್ಯಾಸಚಿವರಾದ ಮಾನ್ಯ ಶ್ರೀ ಶಂಕರಗೌಡರಿಗೂ ಪರಿಷತ್ತಿನ ಪರವಾಗಿ 
ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 

ನಿಘಂಟಿನ ಕೆಲಸ ಒಬ್ಬಿಬ್ಬರಿಂದ ಆಗುವಂತಹುದಲ್ಲ; ಕೇವಲ ಹೆಣದಿಂದಲೂ ಆಗು 
ವಂತಹುದಲ್ಲ; ವಿದ್ವಾಂಸರ ನೆರವಿನಿಂದ ಆಗುವಂತಹುದು. ಈ ನಿಘಂಟಿನ ಸಂಪಾದಕ 
ಸಮಿತಿಯಲ್ಲಿ ನಾಡಿನ ಎಲ್ಲ ಭಾಗದ ವಿದ್ವಾಂಸರೂ ಸದಸ್ಯರಾಗಿದ್ದು ಕೊಂಡು ಅಮೌಲ್ಯವಾದ 
ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ವಿದ್ವಾಂಸರ ನಿಸ್ಸೃಹ ನಿಸ್ವಾರ್ಥ ಸೇವೆಯನ್ನು ಪರಿಷತ್ತು 
ತುಂಬುಹೃದಯದಿಂದ ನೆನೆಯುತ್ತದೆ. ಈ ಮಹನೀಯರಿಗೆ ಅನಂತ ಪ್ರಣಾಮಗಳು. 

ಈ ನಿಘಂಟಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿ ಕಣ್ಮರೆಯಾಗಿರುವ ಹಿರಿಯ ವಿದ್ವಾಂಸ 
ರಾದ ಬೆಳ್ಳಾವೆ ವೆಂಕಟನಾರಣಪ್ಪ, ತೀ. ನಂ. .ಶ್ರೀಕಂಶಯ್ಯು;- ಡಾ|| ಎ. ಆರ್‌. ಕೃಷ್ಣಶಾಸ್ತ್ರೀ, 
ಕೆ. ಜಿ. ಕುಂದಣಗಾರ, ರಾಜಸೇವಾಸಕ್ತ ಡಿ. ಸಿ. ಸುಬ್ಬರಾಯಪ್ಪ, ಪ್ರೊ|| ಡಿ. ಕೆ. ಭೀಮಸೇನ 
ರಾಜ್‌ ಈ ಮಹನೀಯರನ್ನು ಪರಿಷತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತದೆ. 

ನಿಘಂಟು ಕಚೇರಿಯ ಕನ್ನಡ ವಿದ್ವಾಂಸರು ತುಂಬ ನಿಷ್ಠೆಯಿಂದ ಈ ಕಾರ್ಯವನ್ನು 
ಮಾಡುತ್ತಿದ್ದಾರೆ. ಇವರಿಗೂ ಅಚ್ಚು ಕೂಟದ ಸಿಬ್ಬಂದಿ ವರ್ಗಕ್ಕೂ ಈ ಕಾರ್ಯದಲ್ಲಿ 
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾದ ಎಲ್ಲರಿಗೂ ಪರಿಷತ್ತಿನ ಪರವಾಗಿ ಧನ್ಯವಾದಗಳನ್ನು 
ಸಲ್ಲಿಸುತ್ತೇನೆ. 

ದೇಶಹಳ್ಳಿ ಜಿ.ನಾರಾಯಣ 
ಅಧ್ಯಕ್ಷ 
ಕನ್ನಡ ಸಾಹಿತ್ಯ ಪರಿಷತ್ತು 
ಬೆಂಗಳೂರು 


ಅರಿಕೆ 


ಪರಾರಿ 


ಕನ್ನ ಡ ಸಾಹಿತ್ಯ ಪರಿಷತ್ತು ಸ್ಥಾ ಪಿತವಾದುದು ೧೯೧೫ನೆಯ ಮೇ ೩ ರಂದು. ಅಂದು ಕನ್ನ ಡೆ ನಾಡಿನ ಪ್ರಮುಖ ವಿದ್ವಾಂಸರೆಲ್ಲ 
ಸಭೆಸೇರಿ ಸರಿಷತ್ತಿ ನ ಉದ್ದೇಶಗಳನ್ನು ವಿವರಿಸುವಾಗ ಕನ್ನಡ - ಕನ್ನಡ ನಿಘಂಟಿನ ರಚನೆಯೂ ಪರಿಷತ್ತ ನ `ಮುಖ್ಯಉದ್ಲೀಕಗಳಲ್ಲಿ 
ಒಂದಾಗಿರಬೇಕೆಂದು ತೀರ್ಮಾನವಾಯಿತು. ಪರಿಷತ್ತಿನ ನಿಬಂಧನೆಗಳಲ್ಲಿ ಇದರ ಉಲ್ಲೇಖವಿದೆ. 

ಈ ದಿಕ್ಕಿನಲ್ಲಿ ನಡೆದ ಮೊದಲನೆಯ ಕಾರ್ಯವೆಂದರೆ ೧೯೧೯ ನೆಯ ಇಸವಿ ಜುಲೈ ೨೭ ರಲ್ಲಿ ಸರಿಷತ್ತಿ ನ ಕಾರ್ಯನಿರ್ವಾಹಕ 
ಮಂಡಲಿಯು “ಕನ್ನಡ ಷಟ್ಟದಿಕಾವ್ಯಗಳಲ್ಲಿ ದೊರೆಯುವ ದೇಶ್ಯ ತದ್ಭವ ಶಬ್ದಗಳ ನಿಘಂಟ”ನ ನರ್ಮಾಣಮಾಡಬೇಕೆಂದು ಕೈಗೊಂಡ 
ತೀರ್ಮಾನ. ಇದರಂತೆ ೧೨ ಷಟ್ಟಿದಿಕಾವ್ಯಗಳನ್ನು ಆಯ್ದುಕೊಂಡು ಅವುಗಳಲ್ಲಿನ ಶಬ್ದಗಳನ್ನು ಸಂಗ್ರಹಿಸಿ ಅರ್ಥಗಳನ್ನು ಬರೆಯಲಾಯಿತು. 
ಕರ್ಣಾಟಕದ ಬೇರೆ ಬೇರೆ ಕಡೆಗಳಲ್ಲಿದ್ದ ಅನೇಕ ಕನ್ನಡ ಪಂಡಿತರ ಸಹಾಯವನ್ನು ಪಡೆದು ಈ ಕೆಲಸವನ್ನು ಮಾಡಲಾಯಿತು. 
ಪರಿಷತ್ತಿನಿಂದ ಈ ಎಲ್ಲ ಪಂಡಿತರಿಗೂ ಆಗಾಗ ಸೂಕ್ತ ಸೂಚನೆಗಳನ್ನೂ ನಿಯಮಗಳನ್ನೂ ಕಳುಹಿಸಿಕೊಡಲಾಗುತ್ತಿತ್ತು. ಹೀಗೆ ಶೇಖರಿಸಿದ 
ಪಟ್ಟಿಕೆಗಳನ್ನು ಪರಿಶೀಲಿಸಿದಾಗ ಕೆಲವು ನ್ಯೂನತೆಗಳು ಕಂಡುಬಂದುದರಿಂದ, ಆ ನಿಘಂಟನ್ನು ಮತ್ತೊಮ್ಮೆ ಸರಿನೋಡಿಸುವ ತನಕ 
ಅಚ್ಚು ಮಾಡಿಸಬಾರದೆಂದು ಹಾಗೆಯೇ ಇಡಲಾಯಿತು. ಆದರೆ ಪ್ರತಿ ಪದವನ್ನೂ ಅದರ ಅರ್ಥವನ್ನೂ ಆಯಾ ವಿದ್ವಾಂಸರ ಬರವಣಿಗೆಯಲ್ಲಿ 
ಇದ್ದಂತೆಯೇ ಕತ್ತರಿಸಿ ತೆಗೆದು ಅವುಗಳನ್ನು ಅಕಾರಾದಿಯಾಗಿ ವಿಂಗಡಿಸಿ ಎಲ್ಲವನ್ನೂ ಕ್ರಮವಾಗಿ ಒಂದು ಸಂಪುಟದಲ್ಲಿ ಅಂಟಿಸಲಾಗಿದೆ. 
ಇದೇ ಈಗ ಪರಿಷತ್ತಿನಲ್ಲಿ ಹಸ್ತಪ್ರತಿಯ ರೂಪದಲ್ಲಿಯೇ ಇರುವ “ಷಟ್ಟದಿ ಕಾವ್ಯಗಳ ಕನ್ನಡ - ಕನ್ನಡ ನಿಘಂಟು”. ಈ ನಿಘಂಟು ತುಂಬ 
ಉಪಯುಕ್ತವಾದುದು. ಇಲ್ಲಿಯ ಶಬ್ದಗಳೆಲ್ಲವನ್ನೂ ಆಯಾ ಶಬ್ದಗಳು ಬರುವ *್ರಂಥಗಳೊಡನೆ ತಾಳೆನೋಡಿ, ಈ ನಿಘಂಟನ್ನು 
ಮುದ್ರಿಸುವುದು ಅಗತ್ಯವಾಗಿದೆ. 

ಇದಾದ ಮೇಲೆ ಕನ್ನಡದಲ್ಲಿರುವ ಪ್ರಾಚೀನ ನಿಘಂಟುಗಳಾದ "ಕವಿಕಂಠಹಾರ,' "ಚತುರಾಸ್ಯ ನಿಘಂಟು? "ಮಂಗರಾಜ 
ನಿಘಂಟು? ಇವೇ ಮೊದಲಾದ ನಿಘಂಟುಗಳಿಂದ “ನಿಘಂಟುಗಳ ನಿಘಂಟು” ಒಂದನ್ನು ಪರಿಷತ್ತು ಸಿದ್ಧ ಪಡಿಸಿತು. ಪಂಪಭಾರತದಲ್ಲಿ 
ಬರುವ ಎಲ್ಲ ಮುಖ್ಯಶಬ್ದಗಳ ಒಂದು ನಿಘಂಟನ್ನು ಆ ಬಳಿಕ ಸಿದ್ಧಮಾಡಲಾಯಿತು. ಈ ಎಲ್ಲ ನಿಘಂಟುಗಳನ್ನು ಸಿದ್ಧ ಪಡಿಸುವುದರಲ್ಲಿ 
ದಿ॥ ಶ್ರೀ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ಪಾತ್ರ ಹಿರಿದಾಗಿತ್ತು. 

೧೯೧೯ ರಿಂದ ೧೯೩೦ರ ವರೆಗೆ ಆದ ನಿಘಂಟಿನ ಕಾರ್ಯ ಇಷ್ಟು. ಮತ್ತೆ ಒಂದು ದಶಕ ಉರುಳಿದರೂ ನಿಘಂಟಿನ ಬಗ್ಗೆ 
ಪರಿಷತ್ತಿನಲ್ಲಿ ಯಾವ ಹೆಚ್ಚಿನ ಕೆಲಸವೂ ನಡೆಯಲಿಲ್ಲ. 

ಆದರೆ ಕನ್ನಡ ವಿದ್ವಾಂಸಕೆಲ್ಲರಿಗೂ ಕನ್ನಡ ಪದಗಳಿಗೆ ಕನ್ನಡದಲ್ಲ ಅರ್ಥವನ್ನು ಹೇಳುವ, ಆಧಾರಭೂತವಾಗಿರುವ, 
ಸಪ್ರಮಾಣವಾದ ಒಂದು ಉತ್ತಮ ನಿಘಂಟು ಇಲ್ಲದಿರುವುದು ಕೊರತೆಯೆಂದೇ ತೋರುತ್ತಿತ್ತು. ಈ ಕೊರತೆ ೧೯೪೧ ನೆಯ ಡಿಸೆಂಬರಿನಲ್ಲಿ 
ಹೈದರಾಬಾದಿನಲ್ಲಿ ಸೇರಿದ ಪರಿಷತ್ತಿನ ಸಕಲ ಸದಸ್ಯರ ವಾರ್ಷಿಕಾಧಿವೇಶನದಲ್ಲಿ ಮತ್ತೆ ವಿದ್ವಾಂಸರ ಗಮನವನ್ನು ಸೆಳೆಯಿತು. ಶ್ರೀ 
ರಂಗನಾಥ ಶ್ರೀನಿವಾಸ ಮುಗಳಿಯವರು ಆ ಸಭೆಯಲ್ಲಿ ನ್ನ ಡ ಕೋಶ ರಚನೆಯನ್ನು ಕುರಿತು ಬ ನಿರ್ಣಯವನ್ನು ಡಿಸಿ, ಪರಿಷತ್ತು 
ನಿಘಂಟಿನ ಕಾರ್ಯವನ್ನು ಕೈಕೊಳ್ಳಬೇಕೆಂಬ ವಿದ್ವಜ್ಜನರ ಅಪೇಕ್ಷೆಯನ್ನು ಸೂಚಿಸಿದರು. ಅದರಂತೆ ಸಕಲ ಸದಸ್ಯರ ಸಭೆಯು ಆ 
ನಿರ್ಣಯವನ್ನು ಒಪ್ಪಿ ಒಂದು ಯೋಜನೆಯನ್ನು ಸಿದ್ಧ ಪಡಿಸಲು ಶ್ರೀ ಮುಗಳಿಯವರನ್ನು ಸಂಚಾಲಕರನ್ನಾಗಿ ಮಾಡಿ ಒಂದು ಉಪಸಮಿತಿಯನ್ನು 
ರಚಿಸಿತು. ಆ ಉಪಸಮಿತಿಯು ರಚಿಸಿದ ಯೋಜನೆಯು ಪರಿಷತ್ತಿನ ಕಾರ್ಯಸಮಿತಿಯ ಮುಂದೆ ಚರ್ಚೆಗೆ ಬಂದಿತು. ಪರಿಷತ್ತಿನ ಕಾರ್ಯ 
ಸಮಿತಿಯು ಈ ವಿಷಯವನ್ನು ಅನೇಕ ಸಲ ಚರ್ಚಿಸಿ ಒಂದು ಸಂಪಾದಕ ಸಮಿತಿಯನ್ನು ನೇಮಿಸಿತು. ಆ ಸಮಿತಿಯ ಸ್ವರೂಪ ಹೀಗಿತ್ತು : 


ಪ್ರೊ॥ ಎ. ಆರ್‌. ಕೃಷ್ಣಶಾಸ್ತ್ರಿಗಳು (ಅಧ್ಯಕ್ಷರು) 

ಶ್ರೀ ಡಿ. ಎಲ್‌. ನರಸಿಂಹಾಚಾರ್ಯರು (ಸದಸ್ಯರು) 

ಶ್ರೀ ಕ. ವೆಂ ರಾಘವಾಚಾರ್ಯರು (ಸದಸ್ಯರು) 

ಶ್ರೀ ತೀ. ನಂ. ಶ್ರೀಕಂಠಯ್ಯನವರು (ಕಾರ್ಯದರ್ಶಿಗಳು) 


೫ ಈ) 


ಈ ಸಂಪಾದಕ ಸಮಿತಿಯ ಮೊದಲನೆಯ ಸಭೆಯು ೧೯೪೩ನೆಯ ಇಸವಿ ಡಿಸೆಂಬರ್‌ ೧೮ನೆಯ ತಾರೀಖು ಸಭೆ ಸೇರಿ ಒಂದು 
ಯೋಜನೆಯನ್ನು ಸಿದ್ಧಮಾಡಿತು. ಈ ಯೋಜನೆಯ ಪ್ರಕಾರ ಸಂಪಾದಕ ಸಮಿತಿಗೆ ವಿವಿಧಾಂಗಗಳಲ್ಲಿ ಒದಗಬಹುದಾದ ಸಂದೇಹಗಳನ್ನು 
ಪರ್ಯಾಲೋಚಿಸಿ ಸಲಹೆಮಾಡುವುದಕ್ಕೂ, ತೆಲುಗು, ಜನಕ್ಕೆ ತುಳು, ಪ್ರಾಕೃತ, ಮರಾಠಿ ಮೊದಲಾದ ಭಾಷೆಗಳಿಗೆ ಸಂಬಂಧಪಟ್ಟ 
ನಿಶೇಷಾಂಶಗಳನ್ನು ತಿಳಿಸಿ ಉಪಕರಿಸುವುದಕ್ಕೂ ಒಂದು ಸಮಾಲೋಚನ ಸಮಿತಿಯು ಅಸ್ತಿತ್ವಕ್ಕೆ ಬಂದಿತು (ಅನುಬಂಧ 1). 


Xx 


ಈ ಸಮಾಲೋಚನ ಸಮಿತಿಯ ಜೊತೆಗೆ ಸಂಪಾದಕ ಸಮಿತಿಯ ಕೋರಿಕೆಯಂತೆ ಶಬ್ದಗಳನ್ನೂ ಪ್ರಯೋಗಗಳನ್ನೂ 
ಒದಗಿಸಿಕೊಟ್ಟು, ಉಪಯುಕ್ತವಾದ ಸಲಹೆಗಳನ್ನು ನೀಡಿ ಸಹಾಯಮಾಡಲು ಒಂದು ಸಹಾಯಕ ಸಮಿತಿ ಇರಬೇಕೆಂದು ಅನೇಕ 
ವಿದ್ವಾಂಸರ ಮತ್ತೊಂದು ಸಮಿತಿಯನ್ನು ಮಾಡಲಾಯಿತು. ಈ ಸಮಿತಿಯಲ್ಲಿ ನಾಡಿನ ಅನೇಕ ವಿದ್ವಾಂಸರ ಹೆಸರುಗಳಿವೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿಘಂಟನ ಕಚೇರಿಯು ಪ್ರಾರಂಭವಾದುದು ೧೯೪೪ನೆಯ ಇಸವಿ ಜನವರಿ ೨೭ನೆಯ ತಾರೀಖು. 
ಅಂದು ಮೊದಲಾದ ಕೆಲಸ ಇಲ್ಲಿಯವರೆಗೂ ಬೆಳೆಯುತ್ತಾ ಹೆಚ್ಚು ಹೆಚ್ಚು ವ್ಯಾಪ್ತಿಯನ್ನು ಪಡೆಯುತ್ತಾ ಬಂದಿದೆ. ಈ ನಿಘಂಟಿನ 
ವ್ಯಾಪ್ತಿಯನ್ನು ಪೀಠಿಕೆಯಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ. 


ನಿಘಂಟು ಕಚೇರಿಯು ಆರಂಭವಾದಮೇಲೆ ನಾಡಿನ ಅನೇಕ ಕಡೆಗಳಲ್ಲಿದ್ದ ವಿದ್ವಾಂಸರಿಗೆಲ್ಲ ಪತ್ರಗಳನ್ನು ಬರೆದು, ಅನರು 
ಸಹಾಯಕ ಸಮಿತಿಯ ಸದಸ್ಯರಾಗಿರಬೇಕೆಂದೂ ಶಬ್ದಗಳನ್ನೂ ಪ್ರಯೋಗಗಳನ್ನೂ ಸಂಗ್ರಹಿಸಿಕೊಟ್ಟು ಸಹಾಯಮಾಡಬೇಕೆಂದೂ ಅವರನ್ನು 
ಕೇಳಿಕೊಳ್ಳಲಾಯಿತು. ಅವರಲ್ಲಿ ೭೩ ಜನ ವಿದ್ವಾಂಸರು ನಿಘಂಟಿನ ಕಾರ್ಯದಲ್ಲಿ ಸಹಾಯಮಾಡಿದ್ದಾರೆ. (ಅನುಬಂಧ 1). ಈ 
ವಿದ್ವಾಂಸರ ಜೊತೆಗೆ ನಿಘಂಟಿನ ಕಚೇರಿಯಲ್ಲಿ ಒಬ್ಬಿಬ್ಬರು ಒಪ್ಪೊತ್ತಿನ ಕೆಲಸಗಾರರು ತಿಂಗಳಿಗೆ ೨೦ ರೂಪಾಯಿಗಳ ಅಲ್ಪಸಂಭಾವನೆಯ 
ಮೇಲೆ ಈ ಕಾರ್ಯಕ್ಕಾಗಿ ದುಡಿಯುತ್ತಿದ್ದರು. ಕ್ರಮೇಣ ವಿದ್ವಾಂಸರ ಅಭಿಮಾನವೊಂದನ್ನೇ ಅವಲಂಬಿಸಿ ನಿಘಂಟು ರಚನೆಯಾಗಬೇಕಾದರೆ 
ಬಹುಕಾಲ ಬೇಕಾಗುವುದೆಂದು ಪರಿಷತ್ತಿಗೆ ಸ್ಪಷ್ಟವಾಯಿತು. ಪರಿಷತ್ತಿಗೆ ಆರ್ಥಿಕ ಬಲ ಎಂದೂ ಇರಲಿಲ್ಲ. ಆದರೂ ನಿಘಂಟನ ಕೆಲಸವನ್ನು 
ವೇಗಗೊಳಿಸುವುದು ಅತ್ಯಗತ್ಯವಾಗಿ ಕಂಡುಬಂದುದರಿಂದ ಈ ಕಷ್ಟಸ್ಥಿತಿಯಲ್ಲಿಯೂ ಮೈಸೂರು, ಧಾರವಾಡ, ಸಾಂಗ್ಲಿ ಮುಂತಾದ ಕಡೆಗಳಲ್ಲಿ 
ಪ್ರಸಿದ್ಧ ವಿದ್ವಾಂಸರ ಮೇಲ್ವಿಚಾರಣೆಯಲ್ಲಿ ಒಪ್ಪೊತ್ತಿನ ಸಹಾಯಕರಿಂದ ಪ್ರಯೋಗ ಸಂಗ್ರಹಣವನ್ನು ಪ್ರಾರಂಭಿಸಲಾಯಿತು. ಅಲ್ಲದೆ, ಕೆಲವರು 
ವಿದ್ವಾಂಸರಿಗೆ ಅಲ್ಪಸಂಭಾವನೆಗಳನ್ನು ಕೊಟ್ಟು, ತಾವಿದ್ದ ಕಡೆಗಳಿಂದಲೇ ಪ್ರಯೋಗಸಟ್ಟಿಕೆಗಳನ್ನು ಸಿದ್ಧಪಡಿಸಿ ಕಳಿಸುವ ಏರ್ಪಾಟು 
ಮಾಡಲಾಯಿತು. ಈ ಎಲ್ಲ ವಿದ್ವಾಂಸರೂ ಮೊದಲು ತಿಂಗಳಿಗೆ 5೨೫ ರೂಪಾಯಿಗಳ ಮೇಲೂ ಆಬಳಿಕ ತಿಂಗಳಿಗೆ ೫೦ ರೂಪಾಯಿಗಳ 
ಮೇಲೂ ಕೆಲಸ ಮಾಡಿದರೆಂಬುದನ್ನು ಈಗ ನೆನೆದುಕೊಂಡರೆ ಈ ವಿದ್ವಾಂಸರ ಅಭಿಮಾನ ಸ್ಪಷ್ಟವಾಗುತ್ತದೆ. ೧೯೫೧ರ ವೇಳೆಗೆ 
೯೦೩ ಗ್ರಂಥಗಳಿಂದ. ಪ್ರಯೋಗಗಳನ್ನು ಸಂಗ್ರಹಿಸಿ ಪಟ್ಟಿಕೆಗಳಲ್ಲಿ ಬರೆದಿಡಲಾಗಿತ್ತು. ಈಗ ನಿಘಂಟಗಾಗಿ ಒಟ್ಟು ಸುಮಾರು ೧,೭೫೦ 
ಅಚ್ಚಾದ ಮತ್ತು ಅಚ್ಚಾಗದ ಗ್ರಂಥಗಳಿಂದಲೂ ಸುಮಾರು ೧೦,೦೦೦ ಕ್ಕೂ ಮಿಕ್ಕು ಶಾಸನಗಳಿಂದಲೂ ಪ್ರಯೋಗಗಳನ್ನು ಸಂಗ್ರಹಿಸಲಾಗಿದೆ. 
೧೯೫೧ ರಲ್ಲಿ ಪಟ್ಟಿಕೆಗಳನ್ನು ಅಕಾರಾದಿ ಕ್ರಮದಲ್ಲಿ ವಿಂಗಡಿಸುವ ಕೆಲಸ ಪ್ರಾರಂಭವಾಯಿತು. 


ದಿ| ಪ್ರೊ| ತೀ. ನಂ. ಶ್ರೀಕಂಠಯ್ಯನವರು ೧೯೪೬ನೆಯ ಇಸವಿಯಿಂದ ನಿಘಂಟಿನ ಗೌರವ ಸಂಪಾದಕರಾಗಿ ತಾವಿದ್ದ 
ಕಡೆಯಿಂದಲೇ (ಧಾರವಾಡದಿಂದಲೇ) ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಆದರೆ ನಿಘಂಟಿನ ಕಾರ್ಯವನ್ನು ವೇಗವಾಗಿ ನಡೆಸಬೇಕಾದರೆ 
ಗೌರವ ಸಂಪಾದಕರ ಸ್ಥಾನದಲ್ಲಿ ನಿಘಂಟಿನ ಕಚೇರಿಯಲ್ಲಿಯೇ ಪೂರ್ಣಕಾಲ ಕೆಲಸಮಾಡುವ ಒಬ್ಬ ಸಂಪಾದಕರೂ, ಅವರಿಗೆ ಸಹಾಯ 
ಮಾಡಲು ತಕ್ಕ ಒಂದು ಕಚೇರಿಯೂ ಅವಶ್ಯವಾಯಿತು. ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯ್ಯಕ್ಷರಾಗಿದ್ದ ದಿ| ಎಂ. ಆರ್‌. ಶ್ರೀನಿವಾಸ 
ಮೂರ್ತಿಗಳು ಮೈಸೂರಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆಂಗಲ್‌ ಹೆನುಮಂತಯ್ಯನವರಿಗೆ ನಿಘಂಟಿನ ವಿಷಯವೆಲ್ಲವನ್ನೂ ವಿವರಿಸಿ 
ನಿಘಂಟನ ಕೆಲಸಕ್ಕೆ ಸರಕಾರವು ಒಂದು ಲಕ್ಷ ರೂಪಾಯಿಗಳನ್ನು ಕೊಡುವಂತೆ ಮಾಡಿದರು. ಇದಕ್ಕೆ ೧೯೫೪ ನೆಯ ಇಸವಿ ಜೂನ್‌ ೧೬ ನೆಯ 


ತಾರೀಖು ಸರಕಾರದ ಅಪ್ಪಣೆ ದೊರೆಯಿತು. ಇದರಿಂದ ನಿಘಂಟನ ಕಚೇರಿಯನ್ನು ಪುನರ್ವ್ಯವಸ್ಥೆ ಮಾಡುವುದು ಸಾಧ್ಯವಾಯಿತು. 


ಇದಾದ ಸ್ವಲ್ಪದಿನಗಳಲ್ಲಿಯೇ ಮೈಸೂರು ಮಹಾರಾಜಾ ಕಾಲೇಜಿನಲ್ಲಿ ಆ॥ ಪ್ರೊ| ಆಗಿದ್ದ ಶ್ರೀ ಡಿ. ಎಲ್‌. ನರಸಿಂಹಾಚಾರ್ಯರನ್ನು 
ಸಂಪಾದಕರನ್ನಾಗಿ ಆರಿಸಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳೂ ಸರಕಾರದವರೂ ಶ್ರೀ ನರಸಿಂಹಾಚಾರ್ಯರ 
ಸೇವೆಯನ್ನು ನಿಘಂಟನ ಕಚೇರಿಗೆ ಎರವು ಕೊಟ್ಟರು. ಶ್ರೀ ನರಸಿಂಹಾಚಾರ್ಯರು ೧೯೫೪ ನೆಯ ಅಕ್ಟೋಬರ್‌ ೧೮ನೆಯ ತಾರೀಖು ನಿಘಂಟಿನ 
ಸಂಪಾದಕತ್ವವನ್ನು ವಹಿಸಿಕೊಂಡರು. ಅವರ ಸೂಚನೆಯ ಮೇರೆಗೆ ಮೈಸೂರು ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟನ ಶ್ರೀ 
ಎನ್‌. ಬಸವಾರಾಧ್ಯರನ್ನೂ ಕೋಲಾರದ ಹೈಸ್ಕೂಲಿನ ಕನ್ನಡ ಪಂಡಿತರಾಗಿದ್ದ ಶ್ರೀ ಹೆಮ್ಮಿಗೆ ದೇಶಿಕಾಚಾರ್ಯರನ್ನೂ ನಿಘಂಟಿನ ಕಚೇರಿಯಲ್ಲಿ 
ಸಹಾಯಕರನ್ನಾಗಿ ನೇಮಕ ಮಾಡಲಾಯಿತು. 

ನಿಘಂಟಿನ ಕೆಲಸ ಈಗ ಒಂದು ಹದಕ್ಕೆ ಬಂದಿತು. ಸಂಪಾದಕ ಸಮಿತಿಯು ರಚಿಸಿದ್ದ ನಿಘಂಟನ ವಿಷಯದಲ್ಲಿ ನಾಡಿನ 
ವಿದ್ವಾಂಸರೆಲ್ಲರ ಅಭಿಪ್ರಾಯವನ್ನು ಶೇಖರಿಸುವ ಉದ್ದೇಶದಿಂದ ನಿಘಂಟಿನ ೮ ಮಾದರಿ ಪುಟಗಳನ್ನು ಅಚ್ಚುಮಾಡಿ ವಿದ್ವಾಂಸರುಗಳಿಗೂ, 
ಪತ್ರಿಕೆಗಳ ಸಂಪಾದಕರಿಗೂ, ವಿಧಾನಸಭೆ ಮತ್ತು ಶಾಸನಸಭೆಗಳ ಸದಸ್ಯರಿಗೂ ಇತರ ಜನಪ್ರಮುಖರಿಗೂ ಕಳುಹಿಸಿಕೊಡಲಾಯಿತು. 
ಅನೇಕರು ಈ ಕಾರ್ಯವನ್ನು ಮೆಚ್ಚಿ, ಪ್ರಶಂಸಿಸಿ ಪತ್ರಗಳನ್ನು ಬರೆದರು. ಮತ್ತೆ ಕೆಲವು ವಿದ್ವಾಂಸರು ಬಹು ವಿವರವಾದ ಚರ್ಚೆಗಳನ್ನು 
ಬರೆದು, ವಿಮರ್ಶಿಸಿ ಅನೇಕ ಸಲಹೆಗಳನ್ನು ಕೊಟ್ಟರು. ಈ ಎಲ್ಲ ಪತ್ರಗಳಲ್ಲಿ ಅಡಕವಾಗಿದ್ದ ಸೂಕ್ತಸೂಚನೆಗಳನ್ನು ಸಂಪಾದಕ ಸಮಿತಿಯು 
ಪರಿಶೀಲಿಸಿ ಉಚಿತವಾದವುಗಳನ್ನು ನಿಘಂಟನ ರಚನೆಯಲ್ಲಿ ಅಳವಡಿಸಿಕೊಂಡಿತು. 

೧೯೫೬ ನೆಯ ಮೇ ತಿಂಗಳಿನಲ್ಲಿ ಶ್ರೀ ಡಿ. ಎಲ್‌. ನರಸಿಂಹಾಚಾರ್ಯರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ 
ನೇಮಕಗೊಂಡುದರಿಂದ, ಅವರು ಮೈಸೂರಿಗೆ ಹಿಂತಿರುಗಿದರು. ಆ ಸಮಯದಲ್ಲಿ ಸಮಿತಿಯ ಅಧ್ಯಕ್ಷರಾಗಿದ್ದ ಪ್ರೊ| ಎ. ಆರ್‌. 
ಕೃಷ್ಣಶಾಸ್ತ್ರಿಗಳವರೇ ಸಂಪಾದಕತ್ವವನ್ನು ವಹಿಸಿಕೊಂಡು ಕಾರ್ಯ ನಡೆಸಿಕೊಡಬೇಕೆಂದು ಪರಿಷತ್ತು ವಿಜ್ಞಾಪನೆ ಮಾಡಿದಮೇಲೆ; ಅವರು 


Xl 


ಪರಿಷತ್ತಿನ ಮತ್ತು ನಿಘಂಟಿನ ಮೇಲಿನ ಅತ್ಯಂತ ಅಭಿಮಾನದಿಂದ ಆ ಕಾರ್ಯವನ್ನು ನಿರ್ವಹಿಸಿದರು. ಶ್ರೀಮಾನ್‌ ಎಲ್‌. ಗುಂಡಪ್ಪ 
ನವರನ್ನು ನಿಘಂಟಿನ ಸಂಪಾದಕರಾಗಿ ೧೯೫೭ ನೆಯ ಜುಲೈ ತಿಂಗಳಲ್ಲಿ ನೇಮಕ ಮಾಡಲಾಯಿತು. ಶ್ರೀ ಎ. ಆರ್‌. ಕೃಷ್ಣಶಾಸ್ತ್ರಿಗಳು 
ಈ ಮಧ್ಯದಲ್ಲಿ ಮಾದರಿ ಪುಟಗಳ ಮೇಲೆ ಬಂದ ಎಲ್ಲ ವಿಮರ್ಶೆಗಳನ್ನೂ ಗಮನಿಸಿ, ಅಕಾರಾದಿಯ ಕ್ರಮದಲ್ಲಿ ನಿಘಂಟಿನ ಮೊದಲ 
೮ ಪುಟಗಳನ್ನು ಸಿದ್ಧಮಾಡಿ “ಕರಡು ಪ್ರತಿ” ಎಂಬ ಹೆಸರಿನಿಂದ ಪ್ರಕಟಿಸಿದರು. ವಿದ್ವಜ್ಞನರಿಂದ ಬರಬಹುದಾದ ಸೂಚನೆ, ಅಭಿಪ್ರಾಯ, 
ಸಲಹೆ ಮುಂತಾದುವುಗಳನ್ನು ಸಂಗ್ರಹಿಸಿ ನಿಘಂಟನ್ನು ಉತ್ತಮಪಡಿಸುವುದು ಸಾಧ್ಯವಾದರೆ ಹಾಗೆ ಮಾಡೋಣ ಎನ್ನುವ ದೃಷ್ಟಿಯಿಂದ 
ಶ್ರೀ ಕೃಷ್ಣಶಾಸ್ತ್ರಿಗಳು ಈ ಪ್ರತಿಯನ್ನು “ಕರಡು ಪ್ರತಿ” ಎಂಬ ಹೆಸರಿನಿಂದ ಕರೆದಿದ್ದಾರೆ. ನಿಘಂಟನ ಸ್ವರೂಪವನ್ನು ಬಹುಮಟ್ಟಿಗೆ 
ಹೀಗೆ ನಿರ್ಧಾರ ಮಾಡಿ ಶ್ರೀ ಕೃಷ್ಣಶಾಸ್ತ್ರಿಗಳು ಇನ್ನು ಮುಂಡೆ ಸಂಪಾದಕತ್ವದ ಮತ್ತು ಅಧ್ಯಕ್ಷತೆಯ ಭಾರವನ್ನು ಹೊರುವುದು ತಮ್ಮ 
ಕೈಲಾಗುವುದಿಲ್ಲವೆಂದು ತಾ. ೬-೧-೧೯೫೪ ರಲ್ಲಿ ಪತ್ರವನ್ನು ಬರೆದರು. ಕನ್ನಡ ಕೋಶ ರಚನೆಯ ಪ್ರಯತ್ನಕ್ಕೆ ಮೊದಲಿನಿಂದಲೂ 
ಪ್ರೋತ್ಸಾಹಕರೂ, ಆ ಪ್ರಯತ್ನ ಕಾರ್ಯರೂಪಕ್ಕೆ ಬರುವ ಸಮಯದಲ್ಲಿ ಅದಕ್ಕೆ ಒಂದು ಖಚಿತರೂಪ ಕೊಟ್ಟವರೂ, ೬-೧-೧೯೫೮ ರ ವರೆಗೆ 
ಕೋಶ ಸಮಿತಿಯ ಅಧ್ಯಕ್ಷರೂ ಆಗಿದ್ದ ಶ್ರೀ ಕೃಷ್ಣಶಾಸ್ತ್ರಿಗಳ ಉಪಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸಿ, ಅನಿವಾರ್ಯವಾಗಿ ಅವರಿಗೆ 
ಬಿಡುವು ಮಾಡಿಕೊಡಲಾಯಿತು. ಅಲ್ಲಿಂದ ಮುಂದೆ ಶ್ರೀ ತೀ. ನಂ. ಶ್ರೀಕಂಠಯ್ಯನವರು ನಿಘಂಟು ಸಂಪಾದಕ ಸಮಿತಿಯ ಅಧ್ಯಕ್ಷರಾದರು. 
ಶ್ರೀ ಡಿ. ಎಲ್‌: ನರಸಿಂಹಾಚಾರ್ಯರು ಉಪಾಥ್ಯಕ್ಷರಾದರು. ಶ್ರೀ ಎಲ್‌. ಗುಂಡಪ್ಪನವರು ಸಂಪಾದಕತ್ವ ದಿಂದ ೧-೪-೧೯೬೩ ರಲ್ಲಿ 
ವಿಶ್ರಾಂತಿ ಹೊಂದಿದ ಮೇಲೆ ಶ್ರೀ ಎನ್‌. ಬಸವಾರಾಧ್ಯರು ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 

ನಿಘಂಟಿನ ಕಾರ್ಯಕ್ಕೆ ಸರ್ಕಾರದಿಂದ ೧೯೫೪ ರಲ್ಲಿ ಬಂದ ೧ ಲಕ್ಷ ರೂಪಾಯಿಗಳು ಸಾಲದೆಂಬುದು ಕ್ರಮೇಣ ಸ್ಪಷ್ಟ ವಾಯಿತು. 
ಸರಕಾರವು ಕೂಡ ಈ ವಿಚಾರವನ್ನು ಗಮನಕ್ಕೆ ತೆಗೆದುಕೊಂಡಿತು. ೧೯೫೮ ಆಪು ಜನವರಿ ೨೫ ರಲ್ಲಿ ಸರಕಾರವು ನೇಮಿಸಿದ್ದ. ಶ್ರೀ ಬಿ. ಎಂ. 
ಕೃಷ್ಣನ್‌ ಸಮಿತಿಯವರು ಈ ವಿಚಾರವನ್ನು ಗಮನಿಸಿ, ೧೯೬೬ರ ವೇಳೆಗೆ ನಿಘಂಟನ್ನು ಪೂರೈಸ ಸಬೇಕೆಂಬ ಉದ್ದೇಶದಿಂದ ೧೫ ಲಕ್ಷ ತಾ 
ಯೋಜನೆಯನ್ನು ತಯಾರಿಸಿ ಸರಕಾರಕ್ಕೆ ಒಪ್ಪಿಸಿದರು. ಪರಿಷತ್ತಿನ ಅಧಿಕಾರಿಗಳೂ ನಿಘಂಟನ ಸಮಿತಿಯ ಸದಸ್ಯರೂ "ಸರಕಾರಜೊಡನೆ 
ಸಮಾಲೋಚನೆಮಾಡಿ, ಪೂರ್ಣಸ್ಪರೂಪದ ಯೋಜನೆಯನ್ನು ಸಿದ್ಧಪಡಿಸಿ, ೨೯-೫-೧೯೬೧ ರಲ್ಲಿ ಒಂದು ನಿರ್ಧಾರಕ್ಕೆ ಬಂದರು. 
ಸರಕಾರದೊಡನೆ ಪರಿಷತ್ತು ಆ ಬಳಿಕ ಒಂದು ಒಪ್ಪಂದವನ್ನು ಮಾಡಿಕೊಂಡಿತು. ಈ ಒಪ್ಪಂದದ ಪ್ರಕಾರ ಕನ್ನಡ ನಿಘಂಟು ಸುಮಾರು 
ಡೆಮ್ಮಿ ಕ್ವಾರ್ಬೋ ಆಕಾರದಲ್ಲಿ ೫೦೦೦ ಪುಟಗಳಷ್ಟು ಇರಬೇಕೆಂದೂ, ನಿಘಂಟನ ೧೦,೦೦೦ ಪ್ರತಿಗಳನ್ನು ಅಚ್ಚುಮಾಡಬೇಕೆಂದೂ, ಇದಕ್ಕೆ 
ತಗಲುವ ೧೫ ಲಕ್ಷ ರೂಪಾಯಿಗಳನ್ನು ಸರಕಾರವು ಕಂತುಗಳಲ್ಲಿ ಪರಿಷತ್ತಿಗೆ ಕೊಡಬೇಕೆಂದೂ ತೀರ್ಮಾನವಾಯಿತು. ಈ ತೀರ್ಮಾನವು 
ಕಾರ್ಯರೂಪಕ್ಕೆ ಬರಬೇಕಾದರೆ, ಅಂದು ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಪದ್ಮಶ್ರೀ ಪಂಡಿತರತ್ನಂ ಬಿ. ಶಿವಮೂರ್ತಿಶಾಸ್ತ್ರಿಗಳೂ ಇತರ 
ಅಧಿಕಾರಿಗಳೂ ಬಹುವಾಗಿ ಶ್ರಮಿಸಿದರು. ಅವರೆಲ್ಲರ ಸಂತತ ಪ್ರಯತ್ನದಿಂದ ಈ ಬೃಹತ್‌ ಯೋಜನೆ ಸಾಧ್ಯವಾಯಿತು. ಈ ಒಪ್ಪಂದಕ್ಕೆ 
ಪರಿಷತ್ತಿನ ಪರವಾಗಿ ಪದ್ಮಶ್ರೀ ಬಿ. ಶಿವಮೂರ್ತಿಶಾಸ್ತ್ರಿಗಳು ಸಹಿ 'ಹಾಕಿದ್ದಾಕಿ. ೧-೪-೧೯೬೬ ರ ವೇಳೆಗೆ ನಿಘಂಟನ ಕಾರ್ಯ ಸಂಪೂರ್ಣ 
ನಾಗಬೇಕಾಗಿತ್ತು. ಆದರೆ ತಕ್ಕಷ್ಟು ಸಿಬ್ಬ ಂದಿಯನ್ನು ನೇಮಕ ಮಾಡಿಕೊಳ್ಳ ಲು ಸರಿಯಾದವರು ದೊರೆಯದೆಹೋದುದರಿಂದ, ನಿಘಂಟಿಗೆ 
ಬೇಕಾದ ಕಾಗದೆವು ತಯಾರಾಗಿ ಕ ತಡೆಯ ದುವರಿಂ0. ಮುದ ಚಿಕ್ಕ ಬೇಕಾದ ಅಚ್ಚುಮೊಳೆಗಳು ಸಿದ್ಧ ವಾಗುವುದಕ್ಕೆ ಕಾಲ 
ಬೇಕಾದುದರಿಂದ ನಿಘಂಟಿನ ಮುದ್ರಣ ಸ್ವಲ್ಪ ವಿಳಂಬವಾಯಿತು. ಈಗ ಮುದ್ರಣಕಾರ್ಯ ಮಡು ಸಿಯ ವುದು ಸುಲಭವಾಗಿದೆ. ನಿಘಂಟು 
ಖಚಿತ ಸ್ವರೂಪವನ್ನು ಪಡೆದಿದೆ. “ನಿಘಂಟನ್ನು ಸಿದ್ಧ ಪಡಿಸಲು ಬೇಕಾದ ಎಲ್ಲ  ಪೂರನಷಯ ಸಂಗ್ರಹವೂ ಪೂರೈಸಿದೆ. ಆದುದರಿಂದ ಇನ್ನು 
ಮುಂದೆ ನಿಘಂಟಿನ ಸಂಚಿಕೆಗಳು ಬೇಗ ಬೇಗ ಹೊರಬರುವುಡರಲ್ಲಿ ಸಂಶಯವಿಲ್ಲ. ಸಂಪಾದಕ ಸಮಿತಿಯು ಕ್ರಮೇಣ ವಿಸ್ತಾ ರಗೊಂಡು 
ನಾಡುನುಡಿಗಳ ಸಂಪೂರ್ಣ ಪ್ರಾತಿನಿಧ್ಯವಿರುವಂತೆ ರಚಿತವಾಗಿದೆ. 


ನಿಘಂಟು ಸಂಪಾದಕ ಸಮಿತಿ ಈಗ ಹೀಗಿದೆ: 


ಡಿ. ಎಲ್‌. ನರಸಿಂಹಾಚಾರ್ಯರು (ಅಧ್ಯಕ್ಷರು) 
ರಂ. ಶ್ರೀ. ಮುಗಳಿಯವರು (ಉಪಾಧ್ಯಕ್ಷರು). 
ಎನ್‌. ಬಸವಾರಾಧ್ಯರು (ಸಂಪಾದಕರು) 


ಸದಸ್ಯರುಗಳು: ಜಿ. ವೆಂಕಟಸುಬ್ಬಯ್ಯನವರು 
ಡಿ. ಕೆ. ಭೀಮಸೇನರಾಯರು ಸಿದ್ಧಯ್ಯಪುರಾಣಿಕ ಅವರು 
ಕ. ವೆಂ. ರಾಘವಾಚಾರ್ಯರು ವಿ. ಬಿ. ನಾಯಕ್‌ ಅವರು 
ಎಂ. ಮರಿಯಪ್ಪ ಭಟ್ಟ ಅವರು ಮೈಸೂರು ಸರ್ಕಾರದ ಪ್ರತಿನಿಧಿಗಳು : 
ಆರ್‌. ಸಿ. ಹಿರೇಮಠ ಅವರು ರಾಜಸೇವಾಸಕ್ತ ಡಿ. ಸಿ. ಸುಬ್ಬರಾಯಪ್ಪ ನವರು 
ಸ. ಸೆ. ಮಾಳವಾಡ ಅವರು ಪದ್ಮಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿಗಳು 
ಎನ್‌. ಲಕ್ಷ್ಮೀನಾರಾಯಣರಾಯರು ವೆಂಕಟೀಶಸಾಂಗಲಿಯವರು (ಪರಿಷತ್ತಿನ ಕಾರ್ಯದರ್ಶಿಗಳು) 
ಸ. ಧರಣೇಂದ್ರಯ್ಯನವರು ಹಂ. ಪ. ನಾಗರಾಜಯ್ಯನವರು ೨3 


ಡಿ. ಜವರೇಗೌಡರು ಎನ್‌. ವರದರಾಜನ್‌ ಅವರು ( ,, ಕೋಶಾಧಿಕಾರಿಗಳು) 


XI 


ನಿಘಂಟು ಸಂಪಾದಕ ಸಮಿತಿಯ ಸದಸ್ಯರು ಬೇಕಿ ಬೇಕೆ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಪ್ರಾಧ್ಯಾಸಕ 
ರಾಗಿಯೂ ಇತರ ಅಧಿಕಾರಗಳಲ್ಲಿ ನಿರತರಾಗಿಯೂ ಇದ್ದಾರೆ. ಇವರೆಲ್ಲರೂ ನಿಘಂಟಿನ ಸಂಪಾದಕ ಸಮಿತಿಯ ಸಭೆಗಳು ನಡೆದಾಗ 
ಅದರಲ್ಲಿ ಭಾಗವಹಿಸಲು ಆಯಾ ವಿಶ್ವವಿದ್ಯಾನಿಲಯಗಳೂ ಆಡಳಿತದವರೂ ಸರ್ಕಾರವೂ ಒಪ್ಪಿಗೆಯಿತ್ತು, ಆ ಸದಸ್ಯರೆಲ್ಲರೂ ಸಭೆ 
ನಡೆಯುವ ಕಾಲದಲ್ಲಿ ಅವರವರ ಕಾರ್ಯ (ಡ್ಯೂಟಿ) ಗಳಲ್ಲಿ ನಿರತರಾಗಿದ್ದಂತೆ ಪರಿಗಣಿಸಬೇಕೆಂದು ಅಪ್ಪಣೆ ಮಾಡಿರುವುದರಿಂದ, ನಿಘಂಟಿನ 
ಕೆಲಸಕ್ಕೆ ತುಂಬ ಸಹಾಯವಾಗಿದೆ. 


ನಿಘಂಟಿನ ಮುನ್ನಡೆಗೆ ಕೆಲವು ಅನಿರೀಕ್ಷಿತವಾದ. ಅಪಘಾತಗಳು ತಗುಲಿ ಕಾರ್ಯ ಸ್ವಲ್ಪಮಟ್ಟಿಗೆ ಕುಂಠಿತವಾಯಿತು. 
ಸಮಾಲೋಚನ ಸಮಿತಿಯ ಸದಸ್ಯರಾಗಿದ್ದ ಶ್ರೀ ಬಿ. ಎಂ. ಶ್ರೀಕಂಠಯ್ಯ, ಶ್ರೀ ಎಂ. ಗೋವಿಂದ ಪೈ, ಶ್ರೀ ಎಲ್‌. ವಿ. ರಾಮಸ್ವಾಮಿ ಅಯ್ಯರ್‌ 
ಅವರುಗಳು ನಿಧನಹೊಂದಿದುದರಿಂದ ಅವರೆಲ್ಲರ ವಿದ್ವತ್ಸಹಾಯ ನಿಘಂಟಓಗೆ ಇಲ್ಲದೆ ಹೋಯಿತು. ಅನೇಕ ವರ್ಷಗಳಿಂದ ಸಮಿತಿಯ ಸದಸ್ಯ 
ರಾಗಿದ್ದು ಸೂಕ್ತ ಸಲಹೆಗಳನ್ನು ಕೊಡುತ್ತಿದ್ದ ಪ್ರೊ| ಕೆ. ಜಿ. ಕುಂದಣಗಾರರು ೨೨-೮-೧೯೬೫ ರಂದು ನಿಧನ ಹೊಂದಿದರು. ಪ್ರೊ॥ 
ತೀ. ನಂ. ಶ್ರೀಕಂಠಯ್ಯನವರು ಭಾಷಾಶಾಸ್ತ್ರ ವಿಷಯದಲ್ಲಿಯೂ ಸಂಸ್ಕೃತ, ಕನ್ನಡ, ಇಂಗ್ಲಿಷ್‌ ಸಾಹಿತ್ಯದಲ್ಲಿಯೂ ಅಪಾರ ವಿದ್ವತ್ತನ್ನು 
ಪಡೆದವರಾಗಿದ್ದುದರಿಂದ ಕನ್ನಡ ನಿಘಂಟಿನ ಈ ಮೂರು ಸಂಚಿಕೆಗಳ ಸ್ವರೂಪವನ್ನು ಸಿದ್ಧ ಪಡಿಸುವುದರಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. 
ಪ್ರತಿಯೊಂದು ಪದವನ್ನೂ ಅದರ ಅರ್ಥವನ್ನೂ ನಿಷ್ಕೃಷ್ಟವಾಗಿ ನಿರ್ಧರಿಸುವುದರಲ್ಲಿ, ನಿಘಂಟಿನ ಸಂಚಿಕೆಯ ಅಚ್ಚಿನ ಕರಡು ಪ್ರತಿಗಳನ್ನು 
೧೦--೨೦ ಸಲ ಸರಿನೋಡುವುದರಲ್ಲಿ, ನಿಘಂಟಿನ ರಚನೆಯ ಕಾರ್ಯ ಹೇಗೆ ನಡೆಯಬೇಕೆಂದು ಮಾರ್ಗದರ್ಶನ ಮಾಡುವುದರಲ್ಲಿ ಶ್ರೀ 
ತೀ. ನಂ. ಶ್ರೀಕಂಠಯ್ಯನವರು ಶ್ರೇಷ್ಠಕಾರ್ಯವನ್ನು ಮಾಡಿದ್ದಾರೆ. ಅವರು ತಾ. ೭-೯-೧೯೬೬ ರಲ್ಲಿ ಕಲ್ಕತ್ತೆಯಲ್ಲಿ ಅಕಸ್ಮಾತ್‌ ಹೃದಯಾನ 
ಘಾತಕ್ಕೆ ಒಳಗಾಗಿ ದಿವಂಗತರಾದುದರಿಂದ ನಿಘಂಟಿನ ಕಾರ್ಯ ಮುಂದುವರಿಯುವುದು ಸ್ವಲ್ಪ ತಡವಾಯಿತು. ನಿಘಂಟಿಗೆ ನಿಷ್ಠೆಯಿಂದಲೂ 
ಆತ್ಮೀಯತೆಯಿಂದಲೂ ದುಡಿಯುತ್ತಿದ್ದ ಶ್ರೀಯುತ ಹೆಮ್ಮಿಗೆ ದೇಶಿಕಾಚಾರ್ಯರು ೧೦-೧೨-೧೯೬೬ ರಂದು ನಿಧನಹೊಂದಿದುದರಿಂದ ನಿಘಂಟು 
ರಚನೆಯ ಕಾರ್ಯಕ್ಕೆ ಪೆಟ್ಟು ಬಿದ್ದಂತಾಗಿದೆ. ಈ ಹಿರಿಯ ವಿದ್ವಾಂಸರ ನಿಸ್ವಾರ್ಥಸೇವೆಯನ್ನು ಪರಿಷತ್ತು ಅತ್ಯಂತ ಕೃತಜ್ಞತೆಯಿಂದ ಈ 
ಸಂದರ್ಭದಲ್ಲಿ ನೆನೆದುಕೊಳ್ಳುತ್ತದೆ. 

ನಿಂಘಟನ ರಚನೆಯಲ್ಲಿ ಸಂಪಾದಕ ಸಮಿತಿಯ ಸವಸ್ಯರ ಕಾರ್ಯ ಬಹಳ ಜವಾಬ್ದಾರಿಯುತವಾಗಿಡೆ. ಎಲ್ಲ ಸದಸ್ಯರೂ 
ನಾಡುನುಡಿಗಳ ಮೇಲಿನ ಅಭಿಮಾನದಿಂದ ಶ್ರಮಿಸುತ್ತಿದ್ದಾರೆ. ಪರಿಷತ್ತಿನ ಸಿಬ್ಬಂದಿಯನರೂ ನಿಘಂಟು ಕಚೇರಿಯ ಸಿಬ್ಬಂದಿಯವರೂ 
(ಅನುಬಂಧ 8!1), ಬಿ. ಎಂ. ಶ್ರೀಕಂಠಯ್ಯ ಅಚ್ಚು ಕೂಟದವರೂ ಬಹು ಅಭಿಮಾನದಿಂದ ದುಡಿಯುತ್ತಿದ್ದಾರೆ. ಇವರೆಲ್ಲರಿಗೂ ಪರಿಷತ್ತು 
ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. 

ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ನಿಘಂಟು ಬಹು ಬೇಗ ಮುದ್ರಣಗೊಂಡು ಭಾಷಾಭ್ಯಾಸಿಗಳಿಗೆ ಸಹಾಯವಾಗಲೆಂದು ಪರಿಷತ್ತು 

ಜಿ. ನೆಂಕಟಸುಬ್ಬಯ್ಯ 
ಅಧ್ಯಕ್ಷರು 
ಕನ್ನಡ ಸಾಹಿತ್ಯ ಪರಿಷತ್ತು 
ಅನುಬಂಧ 1 

ಸಮಾಲೋಚನ ಸಮಿತಿ: 


೧. ರಾಜಸೇವಾಸಕ್ತ ಶ್ರೀ ಬಿ. ಎಂ. ಶ್ರೀಕಂಠಯ್ಯನವರು, ಎಂ.ಎ. ಬಿ.ಎಲ್‌., ಬೆಂಗಳೂರು. 


೨. ಶ್ರೀ ಎಂ. ಗೋವಿಂದ ಪೈ, ಮಂಜೇಶ್ವರ 

೩. ಶ್ರೀ ಎಲ್‌. ವಿ. ರಾಮಸ್ವಾಮಿ ಅಯ್ಯರ್‌. ಎಂ.ಎ., ಬಿ.ಎಲ್‌., ಎರ್ನಾಕುಳೆಂ. 

೪. ಡಾ|| ಎ. ಎನ್‌. ಉಪಾಧ್ಯೆ, ಎಂ.ಎ. ಡಿ. ಲಿಟ್‌., ಕೊಲ್ಲಾಪುರ. 

೫. ಆಸ್ಥಾನ ವಿದ್ವಾನ್‌ ರಾ. ಅನಂತಕೃಷ್ಣಶರ್ಮ, ಮೈಸೂರು 

೬. ಶ್ರೀ ಹಿ. ಎಂ. ಸೋಮಸುಂದರಂ, ಎಂ.ಎ., ಎಲ್‌.ಟ., ಬೆಂಗಳೂರು 

ಅನುಬಂಧ 11 
೧. ಗ್ರಂಥಗಳಿಂದ ಶಬ್ದಗಳನ್ನೂ ಪ್ರಯೋಗಗಳನ್ನೂ ಸಂಗ್ರಹಿಸಿಕೊಟ್ಟ ಸಹಾಯಕರು : 
ಶ್ರೀಗಳಾದ : ಶ್ರೀಗಳಾದ: 
೧. ಆರ್‌. ಎಸ್‌. ರಾಮರಾಯರು ೩. ಡಿ. ಜವರೇಗೌಡರು 


೨. ಜಿ. ನರದರಾಜಾರಾಯರು ೪. ಎನ್‌. ಪ್ರಹ್ಲಾದರಾಯರು 


ಶ್ರೀಗಳಾದ : 


ಶ್ರೀಗಳಾದ : 


೫ ೪೫೪ ಓಟ ಧಿ 


ಕೆ. ಎಸ್‌. ಕೃಷ್ಣಮೂರ್ತಿಯವರು 
ಬ. ಎಸ್‌. ಶಾಮರಾಯರು 

ಕೆ. ಜಿ. ಕುಂದಣಗಾರರು 
ಕುರುಗೋಡಪ್ಪನವರು 
ಐರಣಿಯವರು 

ಎಸ್‌. ಗುಂಡಪ್ಪನವರು 

ಡಿ. ರೇಣುಕಾಚಾರ್ಯರು 
ಎಚ್‌. ಶೇಷಯ್ಯಂಗಾರ್ಯರು 
ಎಲ್‌. ಆರ್‌. ಹೆಗ್ಗಡೆಯವರು 
ರಂ. ಶ್ರೀ. ಮುಗಳಿಯವರು 

ಚಿ. ನಾ. ವಿಶ್ವನಾಥಶಾಸ್ತ್ರಿಗಳವರು 
ಎಂ. ವಿ. ಗೋವಿಂದಯ್ಯನವರು 
ಎಂ. ಹನುಮಂತರಾಯರು 

ಟ. ಎ. ಕೃಷ್ಣಪ್ಪುನವರು 

ಎಚ್‌. ದೇವೀರಪ್ಪನವರು 

ಎಚ್‌. ಜಿ. ಆರ್‌. ಅಡಿಗ ಅವರು 
ಎಸ್‌. ಬಿ. ನಾಯಕರು 

ತೀ. ನಂ. ಶ್ರೀಕಂಠಯ್ಯನವರು 
ಡಿ. ಎಲ್‌. ನರಸಿಂಹಾಚಾರ್ಯರು 
ಎಲ್‌. ಗುಂಡಪ್ಪನವರು 

ಎಂ. ಆರ್‌. ವರದಾಚಾರ್ಯರು 
ಎನ್‌. ಕೆ. ನರಸಿಂಹಮೂರ್ತಿಯವರು 
ಎನ್‌. ಬಸವಾರಾಧ್ಯರು 

ಓಟ. ವಿ. ವೆಂಕಟಾಚಲ ಶಾಸ್ತ್ರಿಗಳು 
ಎಚ್‌. ದೇಶಿಕಾಚಾರ್ಯರು 


ಎಸ್‌. ವಿ. ವೆಂಕಟಿನಾರಾಯಣ ಶಾಸ್ತ್ರಿಗಳು 


ಬ. ಎಸ್‌. ರಘುನಾಥಾಚಾರ್ಯರು 
ಜಿ. ವೆಂಕಟಸುಬ್ಬಯ್ಯನವರು 

ಡಿ. ವಿ. ಶೇಷಗಿರಿರಾಯರು 

ಎಸ್‌. ಬಸಪ್ಪನವರು 

ಎಸ್‌. ಎನ್‌. ಕೃಷ್ಣ ಜೋಯಿಸರು 


XIII 


ಶ್ರೀಗಳಾದ: 


ಶ್ರೀಮತಿಗಳಾದ : 
೬೧. 
೬೨. 
೬೩. 
೬೪, 


೨. ತಮ್ಮಕಡೆಯ ಜನಬಳಕೆಯ ಮಾತುಗಳೆನ್ನು ಸಂಗ್ರಹಿಸಿ 


ಶಾಮಸುಂದರ ಕುಲಕರ್ಣಿಯವರು, ಬೆಳಗಾಂವಿ 


ಶ್ರೀ ಜೆ. ರುದ್ರಪ್ಪನವರು, ಬೆಂಗಳೂರು 


ಶ್ರೀ ಸುಬ್ಬರಾವ್‌ ಬಿ. ನಾಯಕರು, ಧಾರವಾಡ 


ಎಚ್‌. ಜಿ. ಬೆಂಗೇರಿಯವರು, ಹಾವೇರಿ 
ಯ. ನಾ. ಉಡುಪ ಅವರು, ಕೋಟೇಶ್ವರ 


ಶ್ರೀಗಳಾದ : 


19೧೯೯ 


ಎನ್‌. ಅನಂತರಂಗಾಚಾರ್ಯರು 
ರಂಗನಾಥಾಚಾರ್ಯರು 

ಎ. ಕೆ. ಪುಟ್ಟರಾಮು ಅವರು 

ಕೆ. ಹನುಮಂತರಾಯರು 

ಆರ್‌. ಎಲ್‌. ಅನಂತರಾಮಯ್ಯನವರು 
ಡಾ| ಕೆ. ಎಂ. ಕೃಷ್ಣರಾಯರು 

ಕೆ. ಶಿವರಾಮ ಐತಾಳರು 

ವಾ. ದ. ಬೇಂದ್ರೆ ಅವರು 

ಎಂ. ಚಂದ್ರಶೇಖರ ಅವರು 

ಮಿರ್ಜಿ ಅಣ್ಣಾರಾಯರು 
ಚಂದ್ರಶೇಖರ ಕಂಬಾರ ಅವರು 

ಜಿ. ಚಂದ್ರಶೇಖರ ಐತಾಳರು 

ಹೀ. ಚಿ. ಶಾಂತವೀರಯ್ಯನವರು 
ಎಚ್‌. ಎ. ಕುಲಕರ್ಣಿ ಅವರು 

ಅ. ರಾ. ಮಿತ್ರ ಅವರು 

ಟ. ಆರ್‌. ಮಹದೇವಯ್ಯನವರು 
ಎನ್‌. ಎಸ್‌. ಲಕ್ಷ್ಮೀನಾರಾಯಣ ಭಟ್ಟರು 
ಕೆ. ನೆಂಕಟೇಶಯ್ಯನವರು 

ಎಸ್‌. ಕೃಷ್ಣ ಭಟ್ಟರು 

ಸಿ. ಓಂಕಾರಪ್ಪನವರು 

ಬ. ಕೇಶವ ಭಟ್ಟರು 

ಕೆ. ರಾಘವೇಂದ್ರರಾಯರು 

ಜಿ. ಜಿ. ಮಂಜನಾಥನ್‌ ಅವರು 

ಬಿ. ಎಸ್‌. ಸಣ್ಣಯ್ಯನವರು 

ಎಚ್‌. ಎಂ. ಪರಮೇಶ್ವರಯ್ಯನವರು 


ಎ. ಎನ್‌. ಶಾಂತಾ ಅವರು 
ವಿ. ಅಮೃತ ಅವರು 

ಎಂ. ಜಿ. ಹಸ್ಮಕಲ್‌ ಅವರು 
ಗೌರಮ್ಮನವರು 


ಕಳಿಸಿಕೊಟ್ಟಿರುವನರು : 


ಎಚ್‌. ವೆಂಕಣ್ಣಾಚಾರ್ಯರು, ಸಾಗರ 
ಹೀ. ಚಿ. ಶಾಂತವೀರಯ್ಯನವರು, ತಿಪಟೂರು 
ಎಂ. ಎ. ನಾಯ್ಕ, ಅಂಕೋಲ 

ರಾಮಕೃಷ್ಣ ಎ. ಪೈ., ಅಂಕೋಲ 


P b 


MN, 


bP 


ಅನುಬಂಧ 111 


ಕನ್ನಡ ನಿಘಂಟು ಕಚೇರಿಯ ಸಿಬ್ಬಂದಿ 


ಸಂಪಾದಕರು : 
ಶ್ರೀ ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. (೧೯೫೫-೫೬) 


ಶ್ರೀ ಎಲ್‌. ಗುಂಡಪ್ಪ, ಎಂ.ಎ. (೧೯೫೭-೬೩) 

ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. (೧೯೬೩- ) 
ಸಹಾಯಕ ಸಂಪಾದಕರು : 

ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. (೧೯೫೫-೫೬) 

ಪಂಡಿತ ಎಚ್‌. ದೇಶಿಕಾಚಾರ್‌ (೧೯೫೫-೬೬) 

ಶ್ರೀ ಜಿ. ಚಂದ್ರಶೇಖರ ಐತಾಳ್ಕ ಎಂ.ಎ. (೧೯೬೨-೬೩) 


ಶ್ರೀ ಹೀ. ಚಿ. ಶಾಂತವೀರಯ್ಯ, ಎಂ.ಎ., ಬಿ.ಇಡಿ. (೧೯೬೨- ) 


ಶ್ರೀ ಎಚ್‌. ಎ. ಕುಲಕರ್ಣಿ, ಎಂ.ಎ. (೧೯೬೨-೬೩) 
ಶ್ರೀ ಸಿ. ಓಂಕಾರಪ್ಪ, ಎಂ.ಎ. (೧೯೬೩-೬೫) 
ಶ್ರೀ ಕೆ. ರಾಘವೇಂದ್ರರಾವ್‌, ಎಂ.ಎ. (೧೯೬೪-೬೫) 


ಶ್ರೀ ಜಿ. ಜಿ. ಮಂಜನಾಥನ್‌, ಎಂ.ಎ. (೧೯೬೪- ) 
ಶ್ರೀ ಎಚ್‌. ಎಂ. ಪರಮೇಶ್ವರಯ್ಯ, ಎಂ.ಎ. (೧೯೬೫-೬೬) 
ಪ್ರತಿಕಾರರು : 
ಆಸ್ಥಾನ ವಿದ್ವಾನ್‌ ಎಂ. ಆರ್‌. ವರದಾಚಾರ್‌ 
ಶ್ರೀ ಎನ್‌. ಆರ್‌. ರಂಗಸ್ವಾಮಿ ಅಯ್ಯಂಗಾರ್‌ 
ಕರಡಚ್ಚು ಓದಿದವರು : 
ವಿದ್ವಾನ್‌ ಕೆ. ವೆಂಕಟೀಶಯ್ಯ 


XIV 


ನಡಿ ಢಿ ಧಿ 


ಶ್ರೀ ಜಿ. ದಿವಾಕರಯ್ಯ 


ಟೈಪಿಸ್ಟ್‌ ಗಳು; 


(೧೯೬೩-೬೪) 


ಶ್ರೀ ಎಸ್‌.ಜಿ.ರಾಮಚಂದ್ರಶರ್ಮ (೧೯೬೪-೬೫) 


ಶ್ರೀ ಅ. ರಾ. ಆನಂದ 
ಶ್ರೀ ಎ. ಎನ್‌. ಲಕ್ಷ್ಮೀಪತಿ 


ಒಪ್ಪೊತ್ತಿನ ಸಹಾಯಕರು : 


ಶ್ರೀ ಓಟ. ಆರ್‌. ಮಹಾದೇವಯ್ಯ, ಎಂ.ಎ. 
ಶ್ರೀ ಬಿ. ಎಸ್‌. ಸಣ್ಣಯ್ಯ, ಎಂ.ಎ. 


ಸಟ್ಟಳೆ ನಿಂಗಡಣೆಕಾರರು : 


ಶ್ರೀ ಕೆ. ರಾಮಣ್ಣ 


ಶ್ರೀ ಕೆ. ಅನಂತರಾಮಯ್ಯ 
ಶ್ರೀ ಎಂ. ಮುನಿರಾಮ 


ಅಟಿಂಡರ್‌ : 


ಶ್ರೀ ರಾಘವೇಂದ್ರ 


(೧೯೫೮-೬೫) 
(೧೯೬೪-೬೬) 


ಹೀರಿಕೆ 


ಭಾಷಾಶಾಸ್ತ್ರ ತತ್ತ್ವಗಳಿಗೆ ಅನುಸಾರವಾಗಿ ಚಾರಿತ್ರಿಕ ವಿವರಣೆಯಿಂದ ಕೂಡಿರುವ ಪ್ರಮಾಣಭೂತವೂ ಸಮಗ್ರವೂ ಆದ 
ಕನ್ನಡ ನಿಘಂಟನ್ನು ಸಿದ್ಧಗೊಳಿಸುವ ಕಾರ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ವಹಿಸಿಕೊಂಡಿದೆ. ಈ ನಿಘಂಟು ಸುಮಾರು ಐದು 
ಸಾವಿರ ಪುಟಗಳಷ್ಟಾ ಗಬಹುದೆಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ ಸಾವಿರದ ಇನ್ನೂರೈವತ್ತು ಪುಟಗಳ ನಾಲ್ಕು ಸಂಪುಟಗಳಿರುತ್ತವೆ, 
ಪ್ರತಿ ಪುಟಿದಲ್ಲಿಯೂ ಎರಡೆರಡು "ಕಾಲಂ? (ಸ್ತಂಭ)ಗಳಿರುತ್ತವೆ. ಒಂದೊಂದು "ಕಾಲಂ? ನಲ್ಲೂ ನಲವತ್ತಾರು ಪಂಕ್ತಿಗಳಿರುತ್ತವೆ. ಈ 
ನಿಘಂಟಿನಲ್ಲಿ ಸುಮಾರು ಒಂದೂವರೆ ಲಕ್ಷ ಶಬ್ದಗಳು ಮುಖ್ಯ ಉಲ್ಲೇಖ (Main 671165) ಗಳಾಗಿ ಎಡೆಪಡೆಯಬಹುದೆಂದು ನಿರೀಕ್ಷಿಸಲಾಗಿದೆ. 
ಈವರೆಗೆ ಒಟ್ಟು ಏಳು ಲಕ್ಷ ಪ್ರಯೋಗಗಳನ್ನು ಸಂಗ್ರಹಿಸಿ ಪಟ್ಟಿಕೆಗಳಲ್ಲಿ ಬರೆದಿಡಲಾಗಿದೆ. 


ಈ ನಿಘಂಟು ಕಿಟಿಲ್‌ ಅವರ ಕನ್ನಡ-ಇಂಗ್ಲಿಷ್‌ ನಿಘಂಟನಿಂದ ಅತಿಶಯವಾಗಿ ಸಹಾಯವನ್ನು ಪಡೆದಿದ್ದರೂ ಇದು ಅದರ 
ಪ್ರತಿಕೃತಿಯಲ್ಲ. ಆ ನಿಘಂಟಿಗಿಂತಲೂ ಹಲವು ಹೆಜ್ಜೆಗಳನ್ನು ಮುಂದಿಟ್ಟಿದೆ: ಕಿಟೆಲ್‌ ಅವರಿಗೆ ದೊರೆಯದಿದ್ದ ಶಾಸನಗಳನ್ನೂ ಗ್ರಂಥಗಳನ್ನೂ 
ಲೇಖನಗಳನ್ನೂ ಇಲ್ಲಿ ಹೇರಳವಾಗಿ ಉಪಯೋಗಿಸಿಕೊಂಡಿದೆ. ಭಾಷಾಶಾಸ್ತ್ರ ದೃಷ್ಟಿಯ ಕಡೆ ವಿಶೇಷ ಗಮನವನ್ನು ಹರಿಸಲಾಗಿದೆ. 

ಈ ನಿಘಂಟನ್ನು ERE ಅನುಸರಿಸಿರುವ ಕ್ರಮ, ಶಬ್ದಗಳನ್ನೂ ಅವುಗಳ, ಅರ್ಥಗಳನ್ನೂ ಅವಕ್ಕೆ ಸಂಬಂಧಿಸಿರುವ 
ಪ್ರಯೋಗಗಳನ್ನೂ ಉಲ್ಲೇಖಿಸಿರುವ ರೀತಿ, ನಿಷ್ಟತಿ ತ್ತಿಭಾಗವನ್ನು ಬಟಾ! ಅವಲಂಬಿಸಿರುವ ವಿಧಾನ ಈ ಮೊದಲಾದ ವಿವರಗಳನ್ನು 
ಮುಂಡೆ ಸ್ಥೂ ತೃಲವಾಗಿ ನಿರ್ದೇಶಿಸಿದೆ. 


೧. ಶಬ್ದಸಂಗ್ರಹ 


ಕನ್ನಡ ಸಾಹಿತ್ಯವನ್ನು ಚೆನ್ನಾಗಿ ಪರಿಶೋಧಿಸಿ ಪ್ರಯೋಗಗಳನ್ನು ವಿಪುಲವಾಗೀಸಂಗ್ರಹಿಸಿ ಗ್ರಾಪ್ಯುವಲ್ಲದ ದೇಶ್ಯ, ಅನ್ಯದೇಶ್ಯ, 
ತತ್ಸಮ, ತದ್ದವ "ಶಬ್ದಗಳನ್ನು ಈ ನಿಘಂಟಿನಲ್ಲಿ ಸೇರಿಸಿಕೊಳ್ಳ ಲಾಗಿದೆ. ಶಬ್ದಸಂಗ್ರಹಣ ಕಾರ್ಯವು ಕನ್ನಡದ ಅತ್ಯುಂತ ಪ್ರಾಟೀನ ಶಾಸನವಾದ 
ಕ್ರಿ.ಶ. ೪೫೦ರ ಹಲ್ಮಿಡಿ: ಶಾಸನದಿಂದ ಹಿಡಿದು ಸುಮಾರು ಟಃ ರಲ್ಲಿ ಪ್ರಕಟವಾದ ಪುಸ್ತ ಕಗಳನಕೆಗೂ "ಈವರೆಗೆ ನಡೆದಿದೆ. ಕ್ರಿ. ಶ. ೧೦೫೦ರ 
ಒಳಗೆ ರಚಿತವಾದ ಕನ್ನಡ ಗ್ರಂಥಗಳಲ್ಲೂ, ಶಾಸನಗಳಲ್ಲೂ ದೊರೆಯುವ ಸಂಸ್ಕೃತ ದೇಶ್ಯ, ಅನ್ಯದೇಶ್ಯ, ತತ್ಸಮ ತದ್ಭವ ಶಬ್ದಗಳನ್ನೂ 
ಅಲ್ಲಿಂದ ಮುಂದಕ್ಕೆ ಕ್ರಿ. ಶ. ೧೨೫೦ರ ಒಳಗೆ ರಚಿತವಾದ ಎಲ್ಲ ಗ್ರಂಥಗಳನ್ನೂ ಶಾಸನಗಳನ್ನೂ ಶೋಧಿಸಿ, po ಅರ್ಥ ಅಪೂರ್ವತೆ ಈ 
ಮೊದಲಾದ ದೃಷ್ಟಿಗಳಿಂದ ಗಮನಾರ್ಹವಾದ ಪದಗಳನ್ನು "ಆರಿಸಿಕೊಂಡಿದೆ. ಆ ತರುವಾಯ ಕ್ರಿ. ಶ. ಸುಮಾರು ೧೮೦೦ರ ಒಳಗೆ 
ರಚಿತವಾದ ಗ್ರಂಥ ಶಾಸನಗಳಲ್ಲಿ ಅಪೂರ್ವವಾದ ಮತ್ತು ಅತಿಮುಖ್ಯವಾದುವುಗಳನ್ನು ಆರಿಸಿಕೊಂಡು ಅವುಗಳಲ್ಲಿ ದೊರೆಯುವ 
ಪದಗಳನ್ನು ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ೧೮೦೦ ರಿಂದ ಈಜಿಗೂ ಗ್ರಂಥಸ್ಥ ವಾದ ಶಬ್ದಸಂಪತ್ತಿ ಯನ್ನು ಸಂಗ್ರಹಿಸಿ ಸೇರಿಸಿದೆ. 
ಕನ್ನಡ ಬೀಕು ಟಪ್ಪಣಿಗಳಿರುವ ಪ್ರಾಚೀನ ಗ್ರಂಥಗಳಿಂದಲೂ ಶಬ್ದಗಳನ್ನು ಸಂಗ್ರ ಹಿಸಲಾಗಿದೆ. ಮುದ್ರಿತ ಗ್ರಂಥಗಳೇ ಅಲ್ಲದೆ, ಮೈಸೂರು 
ಪ್ರಾಚ್ಯವಿದ್ಯಾಸಂಶೋಢನ ಸಂಸ್ಥೆ ಯಲ್ಲಿ ದೊರೆಯುವ ಕೈಬರಹದ ಅಮುದ್ರಿತ “ಶ್ರಂಥಗಳಿಂದಲೂ ಶಬ್ದಗಳನ್ನು. ಸಂಗ್ರಹಿಸಿ ಪಟ್ಟಿಕೆಗಳಲ್ಲಿ 
'ಬರದಿಟ್ಟಿದೆ. . ಕರ್ಣಾಟಕದ ಜೇಠೆ ಬೇರೆ ಭಾಗಗಳಲ್ಲಿ ಪ್ರಚಾರದಲ್ಲಿರುವ ಕ್ರಮಿಕ ಸಕ್ಯಪುಸ್ತಕಗಳಲ್ಲಿ ಜೊರೆಯುವ ಸ್ಥ ಸ್ಥಳೀಯ ಶಬ್ದಗಳನ್ನೂ 
WE ಸಾಹಿತ್ಯದಲ್ಲಿ ದೊರೆಯುವ ಪದಗಳನ್ನೂ ಸಂಗ್ರ ಗ್ರಹಿಸುವುದರ ಜೊತೆಗೆ ಬಳಕೆಯಲ್ಲಿರುವ ಹಲವಾರು ಶಬ್ದಗಳನ್ನೂ ನುಡಿಗಟ್ಟು ಗಳನ್ನೂ 
ಅವಕ್ಕೆ ಗ್ರಂಥಾಧಾರ ದೊರೆಯದಿದ್ದರೂ, ಈ ನಿಘಂಟಿನಲ್ಲಿ ಸೇರಿಸಿಕೊಳ್ಳಲಾಗಿದೆ. ಕಿಟಲ್‌ ಅವರ ನಿಘಂಟಓನಲ್ಲಿ ಇರುವ ಪ್ರಯೋಗಾಧಾರ 
ವಿಲ್ಲದ ಶಬ್ಧ ಗಳನ್ನೂ ಸಂಸ್ಕೃತ ಶಬ್ದಗಳನ್ನೂ ಉಳಿಸಿಕೊಂಡಿದೆ. ಜೊತೆಗೆ ಕನ್ನ ಡ ಕಾವ ಗಳಲ್ಲಿ ಡೊರೆಯುವ ಇತರ ಸಂಸ್ಕೃತ ಶಬ್ದಗಳು 
ಸಾಧ್ಯವಾದಷ್ಟು ಮಟ್ಟಿಗೂ ಸೇರ್ಪಡೆಯಾಗಿವೆ. ಕನ್ನಡದಲ್ಲಿ ಸ್ವತಂತ್ರವಾಗಿ ಪ್ರಯೋಗವಾಗದಂಥ ಸಂಸ್ಕೃತ ಶಬ್ದಗಳನ್ನು ಈ ನಿಘಂಟಿನಲ್ಲಿ 
ಸೇರಿಸಿಕೊಂಡಿಲ್ಲ. ಮುಖ್ಯವಾಗಿ ಕನ್ನಡ ಕಾವ್ಯಗಳಲ್ಲಿ ಪ್ರಯೋಗವಾಗಿರುವ, ಸಂಸ್ಕೃತದಲ್ಲಿರುವುದಕ್ಕಿಂತ ಬೇರೆ ಅರ್ಥವಿರುವ ಸಂಸ್ಕೃತ 
ಶಬ್ದಗಳನ್ನು ಮಾತ್ರ ಸೇರಿಸಿಕೊಳ್ಳಲಾಗಿದೆ. ಸಾಧಾರಣವಾಗಿ ಕನ್ನಡದಲ್ಲಿ ಪ್ರಯೋಗವಿಲ್ಲದ ಅಭಿಷುಃ, ಅಹಲ್ಲಕಃ, ನಿರ್ಲಯಿನೀ, ಮಂಕ್ಷು 
ಮುಂತಾದ ಸಂಸ್ಕೃತ ಶಬ್ದಗಳನ್ನು ಬಿಟ್ಟಿದೆ. ಅ-, ಅತಿಗಳಿಂದ ಮೊದಲಾಗುವ ಎಲ್ಲ ಸಂಸ್ಕೃತ ಶಬ್ದಗಳನ್ನೂ ಈ ನಿಘಂಟಿನಲ್ಲಿ ಕೊಟ್ಟಿಲ್ಲ. 
ಅರ್ಥವಿಶೇಷವಿರುವ ಅಖ್ಯಾತಿ, ಅಭಾವ, ಅತಿರೇಕ, ಅತಿವ್ಯಾಪ್ತಿ, ಅತ್ಯುಕ್ತಿ ಮುಂತಾದವನ್ನು: ಉಳಿಸಿಕೊಳ್ಳಲಾಗಿದೆ. ರೀವ್‌, ಸ್ಯಾಂಡರ್‌ 
`ಸನ್‌, ಗ್ಯಾಕೆಟ್‌, ಗಂಗಾಧರ ಮಡಿವಾಳೇಶ್ವರ ತೂರಮರಿ, ಗುರುರಾವ ವಿಠಲ ಮೋಹಕರೆ, ಪ್ರಭಣ್ಣ ಮುಂತಾದವರ ನಿಘಂಟುಗಳಲ್ಲಿನ 
ಶಬ್ದಾರ್ಥ ಪ್ರಯೋಗಗಳನ್ನು ವಿಚಾರಮಾಡಿ "ಸೂಕ್ತ ವೆನ್ನಿಸಿದುವನ್ನು ಅಂಗೀಕರಿಸಲಾಗಿದೆ. : ಹಾಗೆಯೇ ಇಲ್ಲಿ ಬಳಸಿಕೊಂಡಿರುವ ಉಳಿದ 
ಮುದ್ರಿತ ಅನುದ್ರಿತ ನಿಘಂಟುಗಳನ್ನು ಸಂಕ್ಷಿಪ್ತ ಸೂಚಿಯಿಂದ ತಿಳಿದುಕೊಳ್ಳಬಹುದು. 


`ಜೈನ ವೀರಶೈವ ಬ್ರಾಹ್ಮಣ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಮತ್ತು ದಾರ್ಶನಿಕ ಶಬ್ದಗಳು, ಸಂಗೀತ ನೃತ್ಯ ಶಿಲ್ಪ 
"ಮೊದಲಾದ ಕಲೆಗಳಿಗೆ ಸಂಬಂಧಿಸಿದ ಪ್ರಾಚೀನ ಪಾರಿಭಾಷಿಕ ಶಬ್ದಗಳು, ವ್ಯಾಕರಣ ಛಂದಸ್ಸು ಅಲಂಕಾರ ತರ್ಕ ವೈದ್ಯ ಜ್ಯೋತಿಷ 


XVI 


ಕಾಮಶಾಸ್ತ್ರ ಗಣಿತ ಮುಂತಾದ ಶಾಸ್ತ್ರಗಳಿಗೆ ಸಂಬಂಧಿಸಿದ ಶಬ್ದಗಳು, ಇತರ ವೈಜ್ಞ್ಯಾನಿಕ ಪಾರಿಭಾಷಿಕ ಶಬ್ದಗಳು, ವಿದ್ಯಾ ಇಲಾಖೆಯವರು 
ಪ್ರೌಢಶಾಲೆಗಳಲ್ಲಿ ಪಠ್ಯಪುಸ್ತಕವಾಗಿ ನಿಯಮಿಸಿರುವ ಪುಸ್ತಕಗಳಲ್ಲಿ ಬಳಸಿರುವ ಪಾರಿಭಾಷಿಕ ಶಬ್ದಗಳು, ಕರ್ಣಾಟಕದ ಸುಪ್ರೌಢ ಪತ್ರಿಕೆಗಳಲ್ಲಿ 
ಬರುವ ಪ್ರಚಲಿತ ಶಬ್ದಗಳು ಈ ತೆರನ ಶಬ್ದಗಳನ್ನು ಈ ನಿಘಂಟಿನಲ್ಲಿ ಸೇರಿಸಿಕೊಳ್ಳಲಾಗಿದೆ. 

ಶಬ್ದಸಂಗ್ರಹೆ ಕಾರ್ಯವನ್ನು ಇಷ್ಟು ಎಚ್ಚರಿಕೆಯಿಂದ ವ್ಯಾಪಕವಾಗಿ ಮಾಡಿದ್ದರೂ ರೂಢಿಯಲ್ಲಿರುವ ಕೆಲವು ಶಬ್ದಗಳು ಹೇಗೋ 
'ಕೈಬಿಟ್ಟುಹೋಗುತ್ತವೆ. ಜೀವಂತಭಾಷೆಗೆ ಇದು ಅನಿವಾರ್ಯ ಎಂದು ಕಾಣುತ್ತದೆ. ಏಕೆಂದರೆ ಸದಾ ಹೊಸ ಹೊಸ ಶಬ್ದಗಳು ಸೃಷ್ಟಿ 
ಯಾಗುತ್ತಲೇ ಇರುತ್ತವೆ. "ಅಗ್ರಲೇಖನ' (1ೇ೩ರೇr) ಎಂಬ ಶಬ್ದ ವಿಶೇಷವಾಗಿ ಇಂದು ಪ್ರಚಾರದಲ್ಲಿದೆ. ಆದರೆ ಇಲ್ಲಿ ಬಿಟ್ಟುಹೋಗಿದೆ. 
ಹಾಗೆಯೇ "ಅಂದಗಾತಿ' ಎಂಬ ಶಬ್ದವೂ ಬಿಟ್ಟುಹೋಗಿದೆ. ಆದರೆ "ಅಂದಗಾರ್ತಿ' ಎಂಬ ಶಬ್ದ ನಿಘಂಟನಲ್ಲಿ ಸೇರಿದೆ. ಈ ಶಬ್ದಕ್ಕೆ 
ಸಂಬಂಧಿಸಿದ ಭಾಗ ಅಚ್ಚಾದ ಮೇಲೆ "ಅಂದಗಾತಿ? ಶಬ್ದ ಮತ್ತು ಪ್ರಯೋಗ ಸಿಕ್ಕಿದುವು. ಹೀಗೆ ಅನಿವಾರ್ಯವಾಗಿ ಬಿಟ್ಟುಹೋದಂಥ 
ಶಬ್ದಗಳನ್ನು ಅನುಬಂಧದಲ್ಲಿ ಕೊಡಲಾಗುವುದು. 

ನಿಘಂಟಿನ ಶಬ್ದಸಂಗ್ರಹ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಈವರೆಗೆ ಕಣ್ಣು ತಪ್ಪಿಸಿಕೊಂಡು ಹೋಗಿರಬಹುದಾದ 
ಶಬ್ದಗಳನ್ನೂ, ರೂಢಿಗೆ ಬಂದಿರುವ, ಬರಬಹುದಾದ ಶಬ್ದಗಳನ್ನೂ ಬಹಳ ಎಚ್ಚರಿಕೆಯಿಂದ ಸಂಗ್ರಹಿಸಲಾಗುತ್ತಿದೆ. ಒಟ್ಟಿನಲ್ಲಿ ಭಾಷೆಯಲ್ಲಿ 
ಇಂದು ಬಳಕೆಯಲ್ಲಿರುವ ಯಾವೊಂದು ಶಬ್ದವೂ ಬಿಟ್ಟುಹೋಗಬಾರದೆಂಬುದೇ ಮುಖ್ಯ ಉದ್ದೇಶವಾಗಿದೆ. 


೨. ಮುಖ್ಯ ಉಲ್ಲೇಖಗಳು (Main entries) 


ನಿಘಂಟಿನಲ್ಲಿ ಮುಖ್ಯ ಉಲ್ಲೇಖಗಳಾಗಿ ಕೊಡುವ ಶಬ್ದಗಳನ್ನು ಅವುಗಳ ಪ್ರಕೃತಿರೂಪದಲ್ಲಿಯೇ ಕೊಡಲಾಗುವುದು. ಉದಾ 
ಮರ್ಕ ನೆಲ್ಕ ಕರಿ. ಅವು ಒಂದೇ ರೂಪದ ಶಬ್ದಗಳಾಗಿದ್ದರೆ ಅವುಗಳನ್ನು ಈ ಕೆಳಗಿನ ಆನುಪೂರ್ವಿಯಲ್ಲಿ ಕೊಟ್ಟಿದೆ: 
1 ಭಾಷೆ:-- ಕನ್ನಡ ತದ್ಭವ, ಸಂಸ್ಕೃತ, ಅನ್ಯದೇಶ್ಯ. 
11. ಶಬ್ದಜಾತಿ:-- ಒಂದೇ ಶಬ್ದರೂಪ ವ್ಯಾಕರಣಕ್ಕನುಸಾರವಾಗಿ ಬೇರೆ ಬೇರೆಯಾಗಿದ್ದರೆ ಅದನ್ನು ಕ್ರಿಯಾವಾಚಕ, ನಾಮ 
ವಾಚಕ, ಗುಣವಾಚಕ, ಸರ್ವನಾಮ, ಅವ್ಯಯ, ಪ್ರತ್ಯಯ -ಈ ಆನುಪೂರ್ವಿಯಲ್ಲಿ ಕೊಟ್ಟದೆ. ಇವುಗಳನ್ನು ಕ್ರಮವಾಗಿ 
1 ೩3 4 ಎಂಬ ಸಂಖ್ಯೆಗಳಿಂದ ನಿರ್ದೇಶಿಸಿದೆ. ಉದಾ-- ಅಂದು, (ಕ್ರಿ). ಅಂದ್ಕು (ನಾ). ಅಂದ್ಕು (ಅ). 
ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ ಇವೆಲ್ಲಾ ಗುಣವಾಚಕದ ಪ್ರಭೇದಗಳಾದ್ದರಿಂದ, ಇವುಗಳನ್ನು 
ಗುಣವಾಚಕದ ಸ್ಥಾನದಲ್ಲಿಯೇ ಕೊಟ್ಟಿದೆ. 
ಅಂಕಿತನಾಮಗಳಲ್ಲಿ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಯಾವುದಾದರೊಂದು ವೈಶಿಷ್ಟ್ಯ ಕಂಡುಬಂದಲ್ಲಿ, ಅಂಥ ಹೆಸರುಗಳನ್ನು 
ನಿಘಂಟಿನಲ್ಲಿ ಸೇರಿಸಿಕೊಂಡು ಮುಖ್ಯ ಉಲ್ಲೇಖಗಳಾಗಿ ಪರಿಗಣಿಸಿದೆ. ಸಂಸ್ಕೃತದ ಅಂಕಿತನಾಮಗಳನ್ನು ಸಾಮಾನ್ಯವಾಗಿ ಬಿಟ್ಟದೆ. 
ಯಾವುದಾದರೂ ಒಂದು ಹೆಸರು ಕೇವಲ ಅಂಕಿತನಾಮವಾಗಿ ಮಾತ್ರ ನಿಲ್ಲದೆ ಅದರಲ್ಲಿ ವಿಶೀಷಾರ್ಥ ಬೆಳೆದುಬಂದಿದ್ದರೆ ಅಂತಹ ಶಬ್ದವನ್ನೂ 
ಅದರ ವಿಶೇಷಾರ್ಥವನ್ನೂ ನಿರ್ದೇಶಿಸಲಾಗುವುದು. ಉದಾ ಉತ್ತರಕುಮಾರ, ಕುಂಭಕರ್ಣ, ಹರಿಶ್ಚಂದ್ರ ಇತ್ಯಾದಿ. 
ಶಬ್ದಗಳ ಪ್ರಾದೇಶಿಕ ರೂಪಗಳನ್ನು (21೩1501೩] ₹೦೭೫೩) ಈ ನಿಘಂಟಓನಲ್ಲಿ ಸಾಮಾನ್ಯವಾಗಿ ಕೊಟ್ಟಿಲ್ಲ. ಆದರೆ ಕ್ರಿ. ಶ. 
೧೮೦೦ ರ ವರೆಗಿನ ಶಾಸನಗಳಲ್ಲಿ (ಲಿಪಿಕಾರನ ಪ್ರಮಾದಗಳು ಹೊರತು) ಪ್ರಾದೇಶಿಕ ರೂಪಗಳು ಕಂಡುಬಂದಾಗ ಅವುಗಳನ್ನು ಸೇರಿಸಿಕೊಳ್ಳ 
ಲಾಗಿಜಿ. ಉದಾ-- ಅಡ, ಎತಿ. 
"ಎ' ಕಾರಾಂತ ಶಬ್ದಗಳಿಗೆ ಕ್ರಿ. ಶೆ. ೧೮೦೦ಕ್ಕೆ ಹಿಂದೆ "ಇ' ಕಾರಾಂತ ರೂಪಗಳೂ ಪ್ರಯೋಗವಾಗಿರುವುದು ಕಂಡುಬಂದರೆ ಈ 
ಎರಡು ರೂಪಗಳನ್ನೂ ನಿಘಂಏನಲ್ಲಿ ಉಲ್ಲೇಖಿಸಲಾಗುವುದು.. ಕ್ರಿ. ಶ. ೧೮೦೦ ರಿಂದ ಈಚಿನ ಗ್ರಂಥಗಳಲ್ಲಿ ಕಾಣಬರುವ ಈ ಬಗೆಯ "ಇ? 
ಕಾರಾಂತ ರೂಪಗಳನ್ನು ಸ್ವೀಕರಿಸಿಲ್ಲ. ಉದಾ ಎಡಿ, ಕುದರಿ, ತಲ್ಕಿ ಮನಿ. 
ಎಲ್ಲ ಸಂಸ್ಕೃತ ಸಮಾಸ ಪದಗಳನ್ನೂ ಈ ನಿಘಂಟಿನಲ್ಲಿ ಮುಖ್ಯ ಉಲ್ಲೇಖಗಳಾಗಿ ಕೊಟ್ಟಿಲ್ಲ. ಸಾಧಾರಣವಾಗಿ ಹೆಚ್ಚು ರೂಢಿ 
ಯಲ್ಲಿರುವ ಚಿಕ್ಕ ಚಿಕ್ಕ ಸಮಾಸ ಪದಗಳನ್ನು ಮಾತ್ರ ಸೇರಿಸಿಕೊಂಡಿದೆ. - ಸಾಮಾನ್ಯವಾಗಿ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಕೂಡಿ ಆದ 
ಸಮಾಸ ಪದಗಳನ್ನು ಉಳಿಸಿಕೊಂಡಿಲ್ಲ. ಆದರೆ ಅರ್ಥಸೌಕರ್ಯಕ್ಕೋಸ್ಕರ ಅವಶ್ಯವೆಂದು ಕಂಡುಬಂದ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ 
ದೊಡ್ಡ ಸಮಾಸ ಪದಗಳನ್ನು ಕೊಡಲಾಗಿದೆ. ಸಮಾಸದ ಏಕದೇಶ (ಇ ಭಾಗ ಅಥವಾ ಅಂಶ) ವಾದ ಶಬ್ದ ಸ್ವತಂತ್ರವಾಗಿ ಪ್ರಯೋಗವಾಗುವ 
ಸಾಧ್ಯತೆ ಇರುವುದರಿಂದ, ಸದ್ಯದಲ್ಲಿ ಅವಕ್ಕೆ ಸ್ವತಂತ್ರ ಪ್ರಯೋಗ ದೊರೆಯದಿದ್ದರೂ ಅದನ್ನು ಮುಖ್ಯ ಉಲ್ಲೇಖವಾಗಿ ಕೊಡಲಾಗುವುದು. 
ಉದಾ ಅಟ್ಟಿ ಅಣ್ಣೆ. 
ಒಂದೇ ಅರ್ಥದ ಹಲವಾರು ಶಬ್ದಗಳು ಸಮಾಸದ ಪೂರ್ಮೋತ್ತರ ಪದಗಳಾಗಿ ಸೇರಿ ಆದ ಸಂಸ್ಕೃತ ಶಬ್ದಗಳು ಕನ್ನಡ ಕಾವ್ಯಗಳಲ್ಲಿ 
ವಿಪುಲವಾಗಿ ಸಿಕ್ಕುತ್ತವೆ. ಆದರೆ ಅವನ್ನೆಲ್ಲಾ ಈ ನಿಘಂಟಿನಲ್ಲಿ ಕೊಟ್ಟಿಲ್ಲ. ಉದಾ-- ಅಗತನಯೆ, ಅಗತನುಜೆ, ಅಗತನೂಜೆ, ಅಗೆಪುತ್ರಿ ; 


XVI 


ಅವನಿಪತಿ, ಕ್ಸ್ರಾಸತ್ರಿ ಧರಣಿಪತಿ; ಭೂಕಾಂತ್ಕ ಭೂಧವ, ಭೂಪತಿ, ಭೂರಮಣ ; ರಾಜಕುಮಾರ, ರಾಜಪುತ್ರ, ರಾಜಸುತ್ಕ 
ರಾಜಸೂನು; ರಾಜಕುಮಾರಿ, ರಾಜಪುತ್ರಿ, ರಾಜಸುತೆ ಈ ಸಮಾಸಪದಗಳಲ್ಲಿನ ಅಗ್ರ ಅವನಿ, ಕ್ಮ, ಧರಣಿ, ಭೂ, ರಾಜ್ಯ 
ತನುಜೆ, ತನೂಜೆ, ತನಯೆ, ಪತಿ ರಮಣ, ಕುಮಾರ, ಪುತ್ರ, ಸುತ್ತ ಸೂನು, ಕುಮಾರಿ, ಪುತ್ರಿ, ಸುತೆ ಈ ಒಂದೊಂದು 
ಶಬ್ದಕ್ಕೂ ಈ ನಿಘಂಟಿನಲ್ಲಿ ಪ್ರತ್ಯೇಕವಾಗಿ ಅರ್ಥ ಕೊಟ್ಟಿರುವುದರಿಂದ ಇಂಥ ಸಮಾಸಪದಗಳನ್ನು ಮುಖ್ಯ ಉಲ್ಲೇಖಗಳಾಗಿ ಪರಿಗಣಿಸಿಲ್ಲ. 
ಆದರೆ ವಿಶೇಷ ಅರ್ಥವಿರುವ ಸಮಾಸಗಳನ್ನು ಮಾತ್ರ ಮುಖ್ಯ ಉಲ್ಲೇಖಗಳಾಗಿ ಕೊಡಲಾಗಿದೆ. ಉದಾ-- ರಾಜಪುತ್ರ (ನಾ). ಒಂದು 
ಕ್ಷತ್ರಿಯ ಜಾತಿ. ಭೂಪತಿ (ನಾ). ಶ್ರೇಷ್ಠ ಗುಣಗಳುಳ್ಳ ವ್ಯಕ್ತಿ. 


ಸುಲಭವಾದ ಕ್ರಿಯಾಸಮಾಸಗಳು, ಸಮಾಸಪದಗಳು ಇವನ್ನು ಈ ನಿಘಂಟಿನಲ್ಲಿ ಪ್ರತ್ಯೇಕ ಮುಖ್ಯ ಉಲ್ಲೇಖಗಳಾಗಿಯೇ ಕೊಟ್ಟಿದೆ. 
ಉದಾ ಅಂಚುಕಟ್ಟು, ಅಗಡುಕುದುರೆ, ಅಗಡುದನ, ಅಗಡುಮಾಡು, ಅಗ್ಗಳಪದಾತಿಿ, ಅಗ್ಗಳಬಲಾಢ್ಯ, ಅಗ್ಗಳಮಾಡು, ಅಡವಿ 
ಕಡಲೆ, ಅಡನಿಕೋಣ ಇತ್ಯಾದಿ. 


ಅವನು ಅವಳು ಎಂಬ ಸರ್ವನಾಮಗಳು ಸೇರಿ ಆದ ಶಬ್ದಗಳನ್ನೆಲ್ಲಾ ಮುಖ್ಯ ಉಲ್ಲೇಖಗಳಾಗಿಯಾಗಲಿ ಅಥವಾ ಆಯಾ ಶಬ್ದದ 
ಕೆಳಗಾಗಲೀ ಕೊಟ್ಟಿಲ್ಲ... ಮೂಲಶಬ್ದಗಳನ್ನು ವಿವರಿಸಿದ ಮೇಲೆ ಇಂಥ ಶಬ್ದಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಉದಾ-- 
ಅಗಸರವನು, ಅಗಸರವಳು, ಕೊಲಿಯವನು, ಕೊಲಿಯವಳು, ಕೆಲಸದವನು, ಕೆಲಸದವಳು. 


ಪ್ರಾಚೀನ ಗ್ರಂಥದ ಪ್ರತಿಗಳಲ್ಲಿ ಆಯಾ ಲೇಖಕರ ಮನೋಭಾವಕ್ಕನುಸಾರವಾಗಿ ಶಬ್ದಗಳ ಬೇಕೆ ಬೇರೆ ರೂಪಗಳು ಕಂಡು 
ಬರುತ್ತವೆ. ಅವುಗಳಲ್ಲಿ ವ್ಯಾಕರಣ ಮತ್ತು ಭಾಷೆಯ ಜಾಯಮಾನಕ್ಕನುಸಾರವಾಗಿ ಅತ್ಯಂತ ಪ್ರಾಚೀನರೂಪವನ್ನು ಪ್ರಧಾನವೆಂದು 
ಅಂಗೀಕರಿಸಿ ಉಳಿದ ರೂಪಗಳನ್ನು ಅದರ ಕೆಳಗೆ ಸೂಚಿಸಲಾಗುವುದು. ಉದಾ ಅಂಗೆಯ್‌, ಅಂಗಯ್‌, ಅಂಗೈ ಈ ಮೂರನ್ನೂ 
“ಅಂಗೆಯ್‌” ಕೆಳಗೆ ತೋರಿಸಲಾಗಿದೆ. 


ಅಕ್ಕ ಪಕ್ಕ, ಅರಿವೆ ಅಂಚಟಿ, ಅರಿವೆ ಅಂಚಡಿ, ಎದುರು ಬದರು, ಬಟ್ಟಿ ಬರೆ, ಬಡ ಬಗ್ಗ ಮುಂತಾದ ಯಮಳ ಶಬ್ದಗಳು ಅಥವಾ 
ಕೂಡುನುಡಿಗಳು ಭಾಷೆಯಲ್ಲಿ ಕಾಣುತ್ತವೆ. ಇವುಗಳಲ್ಲಿ ಹೆಚ್ಚು ಕಡಮೆ ಸಮಾನಾರ್ಥಕವಾದ ಎರಡು ಶಬ್ದಗಳು ಸೇರಿ ಅದೇ ಅರ್ಥವೇ 
ಕಂಡುಬರುತ್ತದೆ. ಇವುಗಳಲ್ಲಿ ಮೂರು ವಿಧಾನಗಳಿವೆ: 


1. ಒಂದೇ ಭಾಷೆಗೆ ಸೇರಿದ ಎರಡು ಶಬ್ದಗಳು, ಉದಾ-- ಗೆಡ್ಡೆ ಗೆಣಸು, ತೋಟ ತುಡಿಕೆ ಇತ್ಯಾದಿ. 


11. ಬೇರೆ ಬೇರೆ ಭಾಷೆಗಳಿಗೆ ಸೇರಿದ ಎರಡು ಶಬ್ದಗಳು. ಉದಾ-- ಗೇಟ್‌ ಬಾಗಿಲ್ಕು ಹಣ್ಣು ಹಂಪಲು. ಇವಕ್ಕೆ Polyglot 
ಎಂದು ಕರೆಯುತ್ತಾರೆ. 


111. ತಾತ್ಸಾರ ತಿರಸ್ಕಾರ ಇತ್ಯಾದಿ ಅರ್ಥಗಳಲ್ಲಿ ಗಿ ಗೀ ಎಂಬ ಎರಡು ಅಕ್ಷರಗಳಲ್ಲಿ ಯಾವುದಾದರೂ ಒಂದು ಎರಡನೆಯ ಶಬ್ದದ 
ಆದಿಯಲ್ಲಿ ಸೇರಿ ಬರುತ್ತದೆ. ಉದಾ ಜನ ಗಿನ; ಮನೆ ಗಿನೆ; ಸಂಗತಿ ಗಿಂಗತಿ; ಹೋದರೆ ಗೀದರೆ ಇತ್ಯಾದಿ. 
ಈ ಯಮಳ ಶಬ್ದಗಳಲ್ಲಿ ಎರಡನೆಯದರ ಅರ್ಥ ಅಸ್ಪಷ್ಟವಾಗಿರುತ್ತದೆ. ಸ್ವತಂತ್ರವಾಗಿ ಅವಕ್ಕೆ ಪ್ರಯೋಗವಿಲ್ಲದಿದ್ದರೆ 
ಅವುಗಳನ್ನು ಪ್ರತ್ಯೇಕ ಮುಖ್ಯ ಉಲ್ಲೇಖಗಳಾಗಿ ಕೊಡುವುದಿಲ್ಲ. "ಬಾಲವ್ಯಾಕರಣಮು' ಎಂಬ ತೆಲುಗು ವ್ಯಾಕರಣ 
ಗ್ರಂಥದಲ್ಲಿ ಈ ಸಂಬಂಧವಾಗಿ ಒಂದು ಸೂತ್ರವೇ ಇದೆ. “ನಿಂದಯಂದಾಮ್ರೇಡಿತಂಬುನಾದ್ಯ ಕ್ಷರಮುಲಕು ಪ್ರಸ್ವದೀರ್ಫ್ಥಂಬುಲಕು 
ಗಿಗೀಲಗು.” ಕುಂಭಕರ್ಣುಡು - ಗಿಂಭಕರ್ಣುಡು, ರಾವಣುಡು - ಗೀವಣುಡು. 


ತದ್ಭವಗಳನ್ನು ಪ್ರತ್ಯೇಕವಾಗಿ ಮುಖ್ಯ ಉಲ್ಲೇಖಗಳಾಗಿಯೇ ಕೊಟ್ಟು ಅರ್ಥ ಪ್ರಯೋಗ ಮೊದಲಾದವುಗಳನ್ನು ತೋರಿಸಲಾಗಿದೆ. 


ಇವುಗಳನ್ನು ಮೂಲ ಸಂಸ್ಕೃತ ಶಬ್ದಗಳ ಜೊತೆಗೆ ಸೇರಿಸಿಲ್ಲ. 


ಕನ್ನಡದಲ್ಲಿ ಬಳಸುವ ಸಂಸ್ಕೃತ ಶಬ್ದಗಳಲ್ಲಿ ವಿಕಾರವಿಲ್ಲದ ಅಥವಾ ಅಂತ್ಯದಲ್ಲಿ ಮಾತ್ರ ಅಲ್ಪವಿಕಾರವಿರುವ ಶಬ್ದರೂಪಗಳನ್ನು 
ಎಂದರೆ ಕೇಶಿರಾಜನು "ಸಮಸಂಸ್ಕ್ರತ' ಎಂದು ಭಾವಿಸಿರುವ ಶಬ್ದಗಳನ್ನು [ಸಂ.] ಎಂದು ನಿರ್ದೇಶಿಸಲಾಗಿದೆ. ಉಳಿದವನ್ನು ಎಂದರೆ ಹೆಚ್ಚು 
ವಿಕಾರ ಹೊಂದಿರುವವನ್ನು ತದ್ಭವಗಳೆಂದು ಪರಿಗಣಿಸಲಾಗಿದೆ. ಉದಾ-- [ಸಂ.] ಗಂಗ್ರೆ ಸುತೆ ರಾಜ್ಯ ಶ್ರದ್ಧೆ, ಮನ, ಯಶ (ದೃ) 
ಜಸ್ಕ ರಾಯ, ಸಜ್ಜೆ, ಮನಸ್ಸು, ಯಶಸ್ಸು. 

ಕ್ರಿಯಾವಾಚಕ :-- ಕನ್ನಡದಲ್ಲಿನ ಸಹಜಧಾತು ಮತ್ತು ಸಂಯುಕ್ತಧಾತುಗಳನ್ನು ಮುಖ್ಯ ಉಲ್ಲೇಖಗಳಾಗಿ ಕೊಡಲಾಗಿದೆ. 
ಒಂದು ಧಾತುವಿನಿಂದ ನಿಷ್ಪನ್ನವಾದ ಎಲ್ಲ ಶಬ್ದಗಳನ್ನೂ ಪ್ರತ್ಯೇಕವಾಗಿ ಆಯಾ ಸ್ಥಾನದಲ್ಲಿ ಕೊಟ್ಟಿದೆ. -ಇಸು, -ಸು; -ಇಚು, -ಚು -ಈ 
ಪ್ರತ್ಯಯಗಳು ಸೇರಿದ ರೂಪಗಳಲ್ಲಿ -ಇಸು, -ಚು ಸೇರಿದ ರೂಪಗಳನ್ನು ಮೂಲವಾಗಿ ಇಟ್ಟುಕೊಂಡು ಅವುಗಳ ಕೆಳಗೆ -ಸು, -ಇಚು ಸೇರಿದ 
ರೂಪಗಳನ್ನು ಕೊಡಲಾಗಿದೆ. 


ತಾಳ್ಗು, ತೂಳ್ದು ಮುಂತಾದ ಕೆಲವು ಕ್ರಿಯಾರೂಪಗಳು ಸ್ವತಂತ್ರ ಧಾತುಗಳಾಗಿ ಹಳಗನ್ನಡದಲ್ಲಿ ಬಳಕೆಯಲ್ಲಿವೆ. ಕದಿ, 
ಕಿತ್ತು, ಗೆದಿ, ಮಿಕ್ಕು, ಸಿಗು ಮುಂತಾದ ಕ್ರಿಯಾರೂಪಗಳು ಸ್ವತಂತ್ರಧಾತುಗಳಾಗಿ ಈಚಿಗೆ ಬಳಕೆಗೆ ಬಂದಿವೆ. ಇವುಗಳಲ್ಲಿ ಗ್ರಾಂಧಿಕವೆಂದು 


XVII 


ಪರಿಗಣಿಸಬಹುದಾದ ರೂಪಗಳನ್ನು ಅಂಗೀಕರಿಸಿ ಪ್ರತ್ಯೇಕ ಮುಖ್ಯ ಉಲ್ಲೇಖಗಳಾಗಿ ಕೊಟ್ಟಿದೆ. ಅವುಗಳ ಅರ್ಥ ಪ್ರಯೋಗಾದಿಗಳನ್ನು 
ತಾಳ್‌, ತೂಳ್‌, ಕೀಳ್‌, ಗೆಲ್‌, ಮಿಗು ಮೊದಲಾದ ಮೂಲಧಾತುಗಳ ಕೆಳಗೆ ಕೊಟ್ಟು "ನೋ? ಎಂದು ನಿರ್ದೇಶಿಸಿದೆ. 


ಎಲ್ಲ ಕೃದಂತ ರೂಪಗಳನ್ನೂ ಮುಖ್ಯ ಉಲ್ಲೇಖಗಳಾಗಿ ಕೊಡುವುದಿಲ್ಲ. ಆಯಾ ಮೂಲಧಾತುನವಿನ ಕೆಳಗೆ ಅವುಗಳನ್ನು 
ಸೂಚಿಸಲಾಗುವುದು. ಉದಾ ಅಟ್ಟ, ಅಟ್ಟು; ಬಂದ್ಕ ಬಂದಪ್ಕ ಬರ್ಸ ಇತ್ಯಾದಿ ರೂಪಗಳನ್ನು "ಅಡು' "ಬರ್‌? ಧಾತುಗಳ ಕೆಳಗೆ 
ಕೊಡಲಾಗಿದೆ. 


ಭೂತ ಭವಿಷ್ಯದಾದಿ ರೂಪಗಳಲ್ಲಿ ವಿಶಿಷ್ಟವಾದುವನ್ನೂ ವಿಲಕ್ಷಣವಾದುವನ್ನೂ ನಿಘಂಟಿನಲ್ಲಿ ಮುಖ್ಯಉಲ್ಲೇಖಗಳಾಗಿ ಕೊಟ್ಟಿದೆ. 
ಮುಖ್ಯ ಉಲ್ಲೇಖಗಳ ಶ್ರೇಣಿಯಲ್ಲಿ ಅವನ್ನು ಕೊನೆಯವಾಗಿ ಪರಿಗಣಿಸಿದೆ. ಅವುಗಳ ಸ್ಥಾನದಲ್ಲಿ ಮೂಲಧಾತುವನ್ನು "ನೋ? ಎಂದು 
ನಿರ್ದೇಶಿಸಿದೆ. ಉದಾ ಅಪ್ಪ, (ನಾ). ಅಪ್ಪ್ಯ (ಗು). ಅಪ್ಪ (ಭವಿಕೃ). ಅಪ್ಪ್ಯ "ಆಗು? ನೋ. 


ಒಂದು ಕೆಲಸವನ್ನು ತನಗಾಗಿ ತಾನು ಮಾಡು ಎಂಬ ಅರ್ಥದಲ್ಲಿ ಧಾತುವಿಗೆ ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಸೇರುವ 
ಕೊಳ್‌, ಕೊಳ್ಳು ಎಂಬ ಉಪಧಾತು ಹೊಸಗನ್ನಡದಲ್ಲಿ "ಕೊ ಎಂಬ ರೂಢಿಯ ರೂಪದಲ್ಲಿ ನಿಲ್ಲುತ್ತದೆ. ಈ ನಿಘಂಟಿನಲ್ಲಿ ಮುಖ್ಯ ಉಲ್ಲೇಖ 
ಗಳಾಗಿ ಕೊಡುವ ಸ್ಥಳದಲ್ಲಿ ಹಳಗನ್ನಡದಲ್ಲಿ "ಕೊಳ್‌? ಎಂಬುದು ಸೇರಿದ ರೂಪವನ್ನೂ, ಹೊಸಗನ್ನಡದಲ್ಲಿ "ಕೊ? ಕೊನೆಯಾದ ರೂಪವನ್ನೂ 
ಇಟ್ಟುಕೊಂಡು ಮುಖ್ಯ ಉಲ್ಲೇಖಗಳಾಗಿ ಕೊಟ್ಟಿದೆ. ಉದಾ ಅಕ್ಕ ಜಂಗೊಳ್‌, ಅಕ್ಕರುಗೊಳ್‌, ಅಗತುಕೊ. ಭೂತಕೃದಂತರೂಪಗಳಿಗೆ 
"ಕೊಳ್‌? ಮೊದಲಾದುವು ಸೇರಿ ಬಂದರೆ ಅವನ್ನು ಮುಖ್ಯ ಉಲ್ಲೇಖವಾಗಿ ಕೊಡುವುದಿಲ್ಲ. ಮೂಲಧಾತುವಿನ ಕೆಳಗೆ ಆ ರೂಪಗಳನ್ನು ಸೂಚಿಸ 
ಲಾಗುವುದು. ಉದಾ ಅಟ್ಟು (ಕ್ರಿ). ಅಟ್ಟಿ ಕೊ, ಅಟ್ಟ ಕೊಳ್‌. 


ಧಾತುಗಳಿಂದ ಸಾಧಿತವಾದ ಸಾಧಾರಣ ಕ್ರಿಯಾರೂಪಗಳನ್ನೆಲ್ಲಾ ಈ ನಿಘಂಟನಲ್ಲಿ ಕೊಡದೆ ವಿಶಿಷ್ಟವಾದುವುಗಳನ್ನು ಮಾತ್ರ 
ತೋರಿಸಲಾಗಿದೆ. ಮೇಲಾಗು, ಕೇಳಾಗು, ಉದ್ದವಾಗು ಮೊದಲಾಗಿ "ಆಗು? ಧಾತು ಸೇರಿದ ರೂಪಗಳನ್ನೂ, -ಉದು, -ಇಕೆ ಸೇರಿ 
ಆಗುವ ಭಾವನಾಮರೂಪಗಳನ್ನೂ ಈ ನಿಘಂಟನಲ್ಲಿ ಮುಖ್ಯಉಲ್ಲೇಖಗಳಾಗಿ ಕೊಟ್ಟಲ್ಲ. ಉದಾ-- ಮಾಡುವುದು, ನೋಡುವುದು ; 
ಹೋಗುವಿಕೆ, ಬರುವಿಕೆ. ಇವುಗಳಲ್ಲಿ ವಿಶಿಷ್ಟವಾದ ರೂಪಗಳನ್ನೂ ಕ್ರಿ. ಶ. ೧೮೦೦ಕ್ಕೆ ಹಿಂದಿನ ಪ್ರಯೋಗಗಳು ಸಿಕ್ಕಿದ ರೂಪಗಳನ್ನೂ 
ಮುಖ್ಯಉಲ್ಲೇಖಗಳಾಗಿ ಕೊಡಲಾಗಿದೆ. 


ಕಿಟಿಲ್‌ ಅನರು ತಮ್ಮ ನಿಘಂಟಿನಲ್ಲಿ ಅಗಲಾಡು, ಅಗಳಾಡು, ಅಗುಳಾಡು, ಅಲ್ಲಾಡು, ಅಳ್ಳಾಡು ಎಂಬ ಧಾತುಗಳನ್ನು ಕೊಟ್ಟು 
ಅವುಗಳಿಂದ ಅಗಲ್‌, ಅಗಲು, ಅಗಳ್‌, ಅಗುಳು, ಅಲ್ಲು, ಅಳ್ಳು ಎಂಬ ಮೂಲರೂಪಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಇವಕ್ಕೆ ಸ್ವತಂತ್ರ 
ಅಸ್ತಿತ್ವವಿಲ್ಲ. ಏಕದೇಶೀಯವಾಗಿ ಬರುವ ಇಂಥ ಶಬ್ದಗಳನ್ನು ಈ ನಿಘಂಓನಲ್ಲಿ ಸೇರಿಸಿಕೊಂಡಿಲ್ಲ. ಹಾಗೆಯೇ "ಅಗಳ್ಯಾಡು' ಎಂಬಂಥ 
ಗ್ರಾಮ್ಯುರೂಪಗಳನ್ನೂ ಈ ನಿಘಂಟಿನಲ್ಲಿ ಕೊಟ್ಟಿಲ್ಲ. 


ನಾಮವಾಚಕ :-- ಎಲ್ಲ ನಾಮವಾಚಕಗಳನ್ನೂ ಮುಖ್ಯ ಉಲ್ಲೇಖಗಳಾಗಿ ಪ್ರಕೃತಿರೂಪದಲ್ಲಿ ಕೊಡಲಾಗಿದೆ. ಬಹುವ್ರೀಹಿ 
ಸಮಾಸದಲ್ಲಿ -ಅಂ, -ಅನ್‌ ಅಂತವಾದ ನಾಮವಾಚಕಗಳನ್ನು ಅಕಾರಾಂತವಾಗಿಯೇ ತೋರಿಸಲಾಗಿದೆ.  ಉದಾ-- ಅಗಲ್ದುರದ, 


ಕೆಂಗಣ್ಣ, ನೀಳ್ನೋಳ್ಕ ಬಟ್ಟಿ ದೊಡೆಯ ಇತ್ಯಾದಿ. 


ಗುಣವಾಚಕ: ಕರಿ, ಕರಿದು, ಕರಿಯ, ಕರ್‌, ಕಾರ್‌, ಕರು; ಬಿಳಿ, ಬಿಳಿದು, ಬಿಳಿಯ, ಬೆಳ್‌, ಬೆಳು ಮುಂತಾದ ಗುಣವಾಚಕ 
ರೂಪಗಳಲ್ಲಿ ಕರಿದು, ಬಿಳಿದು ಎಂಬ ರೂಪಗಳನ್ನು ವ್ಯಾಕರಣಕಾರರು ಮೂಲರೂಪವೆಂದು ಅಂಗೀಕರಿಸಿದ್ದಾರೆ. ಈ ರೂಪಗಳನ್ನು 
ಮುಖ್ಯ ಉಲ್ಲೇಖಗಳಾಗಿ ಪರಿಗಣಿಸಿ ಅವುಗಳ ಕೆಳಗೆ ಉಳಿದ ರೂಪಗಳನ್ನು ತೋರಿಸಿದೆ. ಕೆರಿ, ಬಿಳಿ ಮುಂತಾದ ರೂಪಗಳನ್ನು ಪ್ರತ್ಯೇಕ 
ಉಲ್ಲೇಖಗಳಾಗಿ ಕೊಟ್ಟು ಅರ್ಥೊದಾಹರಣೆಗಳಿಗೆ "ಕರಿದು? ನೋ. "ಬಿಳಿದು? ನೋ. ಎಂದು ಮುಂತಾಗಿ ಸೂಚಿಸಿದೆ. ತಕ್ಕ, ಕೆಟ್ಟ ಎಂಬ 
ಶಬ್ದಗಳು ಧಾತುಗಳ ನಿಷ್ಟನ್ನ ರೂಪಗಳಾದರೂ ಗುಣವಾಚಕ ಪ್ರಯೋಗದಲ್ಲಿ ಅವು ಸ್ವತಂತ್ರ ಶಬ್ದಗಳು. ಇವಕ್ಕೆ ಪ್ರತ್ಯೇಕ ಸ್ಥಾನವುಂಟು. 
ಆದ್ದರಿಂದ ಇವುಗಳನ್ನು ಪ್ರತ್ಯೇಕ ಉಲ್ಲೇಖಗಳಾಗಿ ಕೊಡಲಾಗಿದೆ. ಹೀಗೆಯೇ ಸಲೆ ಮಿಗೆ ಮುಂತಾದ ಈ ತೆರನ ಇತರ ಶಬ್ದಗಳಿಗೂ 
ಈ ನಿಯಮವನ್ನೇ ಅನುಸರಿಸಿದೆ. 


ಸರ್ವನಾಮಗಳು :-- ಎಲ್ಲ ಸರ್ವನಾಮಗಳನ್ನೂ ಈ ನಿಘಂಟಿನಲ್ಲಿ ಮುಖ್ಯಉಲ್ಲೇಖಗಳಾಗಿ ಕೊಟ್ಟಿದೆ. ಅವುಗಳಲ್ಲಿ ಹಳಗನ್ನಡ 
ರೂಪಗಳನ್ನು ಮೂಲವಾಗಿಟ್ಟುಕೊಂಡು ಉಳಿದವುಗಳನ್ನು ಅವುಗಳ ಕೆಳಗೆ ಜೋಡಿಸಿದೆ. ವರ್ಣಾನುಕ್ರಮದಲ್ಲಿ ಬರಬೇಕಾದ ಕಡೆ ಆಯಾ 
ಶಬ್ದವನ್ನು ಕೊಟ್ಟು ಅರ್ಥೊೋದಾಹರಣೆಗಳಿಗೆ ಮೂಲಶಬ್ದವನ್ನು "ನೋ? ಎಂದು ಸೂಚಿಸಿದೆ. ಉದಾ. ಅದು, ಅವು, ಅವನ್‌, ಅವನು, 
ಅವಳ್‌, ಅವಳು ; ಇದು, ಇವು, ಇವನ್‌, ಇವನು, ಇವಳ್‌, ಇವಳು. ಅವನ್‌ "ಅದು? ನೋ. ಅವನು "ಅದು? ನೋ. ಇವನು 
"ಇದು? ನೋ. ಇವಳು "ಇದು? ನೋ. 


ಅವ್ಯಯ :- ಸಾಮಾನ್ಯವಾಗಿ ಎಲ್ಲ ಅವ್ಯಯಗಳನ್ನೂ ಈ ನಿಘಂಟಿನಲ್ಲಿ ಮುಖ್ಯಉಲ್ಲೇಖಗಳಾಗಿ ಸೇರಿಸಿಕೊಂಡಿದೆ. ಆದರೆ 
ಯಾವುದಾದರೊಂದು ಅವ್ಯಯ ಸ್ವತಂತ್ರವಾಗಿ ನಿಲ್ಲದೆ ಬೇರೊಂದು ಶಬ್ದಕ್ಕೆ ಹತ್ತುವ ಪಕ್ಷದಲ್ಲಿ ಆ ಅವ್ಯಯವನ್ನು ಪ್ರತ್ಯಯವೆಂದು ಭಾವಿಸಿ, 
ಅದರ ಹಿಂದೆ -ಚೆಹ್ನೆ (Hyphen) ಹಾಕಿ ಸೂಚಿಸಿದೆ. ಉದಾ- -ಅ್ಮ, -ಅ್ಮ -ಅ್ಯ. 


XIX 


ಪ್ರತ್ಯಯ :-- ಪ್ರತ್ಯಯಗಳನ್ನು ಇತರ ಶಬ್ದಗಳಂತೆ ಮುಖ್ಯ ಉಲ್ಲೇಖಗಳಾಗಿ ಕೊಟ್ಟಿಡೆ. ಪ್ರತ್ಯಯಗಳಲ್ಲಿ ಶಬ್ದದ ಆದಿಯಲ್ಲಿ 
ಸೇರುವುದಕ್ಕೆ ಪೂರ್ಶಪ್ಪ ಪ್ರತ್ಯಯವೆಂದೂ, ಮಧ್ಯದಲ್ಲಿ ಸೇರುವುದಕ್ಕೆ ಮಧ್ಯ ಪ್ರತ್ಯಯವೆಂದೂ, ಅಂತ್ಯದಲ್ಲಿ ಸೇರುವುದಕ್ಕೆ ಪರಪ್ರತ್ಯಯವೆಂದೂ 
ನಿರ್ದೇಶಿಸಿದೆ. ಈ ಪ್ರತ್ಯಯಗಳಲ್ಲಿ ಆಖ್ಯಾತ ಮತ್ತು ವಿಭಕ್ತಿ ಪ್ರತ್ಯಯ ಗಳನ್ನೂ ಅವುಗಳ ಸಂಬಂಧವಾಗಿ ಸೇರುವ ಆಗಮಗಳನ್ನೂ 
ಈ ನಿಘಂಟನಲ್ಲಿ ಸ್ವತಂತ್ರ ಉಲ್ಲೇಖಗಳಾಗಿ ತೋರಿಸಿಲ್ಲ. ಆದರೆಕ್ಕ ಕೃತ್‌, ತದ್ಧಿ ತನಾಮ ಪ್ರತ್ಯಯಗಳನ್ನೂ ಧಾತುಸಾಧಕ -ಇಸು, -ಸು, -ಚು 
ಚ್ರತ್ಯಯನಳನ ಸ ಪ್ರತ್ಯೇಕವಾಗಿ ಕೊಟ್ಟಿದೆ. 


ನುಡಿಗಟ್ಟು :-- ನುಡಿಗಟ್ಟುಗಳನ್ನು (1610159) ಆಯಾ ಮುಖ್ಯಶಬ್ದದ ಕೆಳಗೆ ಬೇರೊಂದು "ಪ್ಯಾರಾ? ದಲ್ಲಿ ಪ್ರತ್ಯೇಕವಾಗಿ 
ಬೇರ್ಪಡಿಸಿ ತೋರಿಸಲಾಗಿದೆ. ಉದಾ-- ಅಗುಳು ಗಂಜಿ ಜಿ:ರೆಯಾಗು; ಕಣ್ಣಿಗೆ ಎಣ್ಣೆ ಬಿಟ್ಟುಕೊ; ಬೆಟ್ಟಕ್ಕೆ ಕಲ್ಲು ಹೊರು. ಈ ನುಡಿಗಟ್ಟು 
ಗಳನ್ನು ಅಗುರ್ಟ್‌, ಕಣ್ಣು, ಬೆಟ್ಟ ಎಂಬ ಮುಖ್ಯ ಶಬ್ದಗಳ ಕೆಳಗೆ ಕೊಟ್ಟಿದೆ. ಇವನ್ನೂ ಸಹ ಅಕಾರಾದಿ ಕ್ರಮದಲ್ಲೇ ಕೊಟ್ಟಿದೆ. 

ದ್ವಿರುಕ್ತಿ :-- ಎಲ್ಲ ದ್ವಿರುಕ್ತಿಗಳನ್ನೂ ಸಾಮಾನ್ಯವಾಗಿ ಈ ನಿಘಂಟಿನಲ್ಲಿ ಉಲ್ಲೇಖಿಸಿಲ್ಲ. ಉಲ್ಲೇಖಿಸಿರುವ ದ್ವಿರುಕ್ತಿಗಳನ್ನೂ 
ಮುಖ್ಯ ಉಲ್ಲೇಖದ ಕೆಳಗೆ ಸೂಚಿಸಲಾಗಿದೆ. ವಿಶಿಷ್ಟವಾದಂಥ ದ್ವಿರುಕ್ತಿಗಳನ್ನು ಮಾತ್ರ ಉದಹರಿಸಲಾಗಿದೆ. ಉದಾ-- ಅಕಟಕಟ್ಕ 
ಅಯ್ಯಯ್ಯೋ, ರಾಮರಾಮ. 


ಫಿ. ಚಾರಿತ್ರಿಕ 'ವಿಧಾನ (Historical principle) 


ಒಂದು ಶಬ್ದಕ್ಕೆ ಹಲವು ರೂಪಗಳಿದ್ದಾಗ ಅವುಗಳಲ್ಲಿ ಭಾಷಾಶಾಸ್ತ್ರ ದೃಷ್ಟಿಯಿಂದ ಅತಿಪ್ರಾಚೀನವೆಂದು ಕಂಡುಬಂದ ರೂಪದಿಂದ 
ಆರಂಭಿಸಿ ಅರ್ಥಗಳನ್ನೂ ಪ್ರಯೋಗಗಳನ್ನೂ ಕಾಲಾನುಕ್ರಮದಲ್ಲಿ ಆ ಪ್ರಾಚೀನರೂಪದ ಅಡಿಯಲ್ಲಿಯೇ ಕಾಣಿಸಲಾಗಿದೆ. ಮಿಕ್ಕ ರೂಪಗಳನ್ನು 
ಆಯಾ ಸ್ಥಾನಗಳಲ್ಲಿ ಕೊಟ್ಟು ಮೂಲಶಬ್ದಕ್ಕೆ ಸಂಬಂಧವನ್ನು "ನೋಡಿ? ಎಂದು ಸೂಚಿಸಿದೆ. ಉದಾ-- ಅಟ್ಕೀಯ್‌, ಅಕ್ಕೇಖ್‌, ಅಕ್ಕರು, 

ಅಕ್ಕರೆ (ನಾ). ಅಕ್ಕರೆ "ಅಟಲ್‌? ನೋ. ಅಚ್ಚರಸ್ಕಿ ಅಚ್ಚರಸೆೆ ಅಚ್ಚೆ ರ್ಕಿ ಅಚ್ಚರಿಸಿ ಅಚ್ಚರೆ (ನಾ). ಅಚ್ಚರೆ "ಅಚ್ಚರಸಿ' ನೋ. 
ಶಬ್ದಗಳನ್ನು ಒಟ್ಟುಗೂಡಿಸುವಾಗ ಒಂದು ಶಬ್ದದ ನೇರ ರೂಪಾಂತರಗಳನ್ನು ಒಂದು ಕಡೆ ಸೇರಿಸಿದೆ. ಆದರೆ ಬೇರೆ ಬೇರೆ 
ಚೂ ಸೇರಿ ಆದ ಶಬ್ದಗಳೆಲ್ಲವನ್ನೂ ಒಟ್ಟುಗೂಡಿಸಿಲ್ಲ. ಉದಾ- ಪೆರ್ಮೆ, ಹೆಮ್ಮೆ ಇವುಗಳನ್ನು ಒಂದೇ ಕಡೆ ಕೊಟ್ಟಿದೆ. ಆದರೆ 
"ಸೆಂಪ್ರು' ಎಂಬ ಶಬ್ದವನ್ನು "ಪೆರ್ಮೆ' ಶಬ್ದದ ಕಳಗೆ ಸೂಚಿಸದೆ ಪ್ರತ್ಯೇಕವಾಗಿಯೇ ಉಲ್ಲೇಖಿಸಿವೆ. ಹಾಗೆಯೇ ಅಗಸ, ಅಗಸಿತಿ ಶಬ್ದಗಳನ್ನೂ 

| ಒಟ್ಟಿಗೆ ಸೇರಿಸಿಲ್ಲ. ಆದರೆ ಅಗಸೆ ಅಗುಸೆಗಳನ್ನು ಒಂದೇ ಕಡೆ ವಿವೇಚಿಸಿದೆ. 


ಸಂಸ್ಕೃತ ಶಬ್ದಗಳಿಗೆ ಈ ಕ್ಷ ಕ್ರಮವನ್ನು ಅನುಸರಿಸಿಲ್ಲ. ಒಂದು ಸ ಸಂಸ್ಕೃ ತ ಶಬ್ದಕ್ಕೆ ಹಲವು ರೂಪಗಳಿದ್ದಾಗ ಅವುಗಳನ್ನೆಲ್ಲಾ ಒಂದೇ 
ಕಡೆ ವಿವೇಚಿಸುವುವಲ್ಲ. ಉದಾ-- ಅಕ್ಕೆ ತ್ಲ "ಅಕ್ಕ ತಕ; ಅಕ್ರಿಸ್ಪಂದ - ಅಕ್ಷಿ ೦ದನ ಇತ್ಯಾದಿ. ಅವುಗಳೆಲ್ಲ ಆಯಾ ಸ್ಥ ಗಳಲ್ಲಿ ಮುಖ್ಯ 
ಉಲ್ಲೇಖಗಳಾಗಿ ಬರುತ್ತವೆ. ಆದರೆ ಅಲ್ಪ ಸ್ವಲ್ಪ ಬಕ್ಕ ತವಾಗಿ ಮಾರ್ಪಾಟಾದ ತದ ೈವಗಳನ್ನು ಒಂದೇ ಕಡೆ ವಿವೇಚಿಸಲಾಗಿದೆ. ಉದಾ 
ಅರ್ಚನೆ, ಅಚ್ಚನ, ಅಚ್ಚ ನೆ (ನಾ). (ಸೊ. ಸ 

ಬಿಂದುಸ ಹಿತವಾದ ಶಬ್ದರೂಪವು ಪ್ರಾಚೀನವಾದುದೆಂದು ಪರಿಗಣಿಸಿ ಅದನ್ನು ಮುಖ್ಯ ಶಬ್ದವಾಗಿ ಕೊಟ್ಟು ಬಿಂದು ರಹಿತವಾದ 
ಶಬ್ದವನ್ನು ಅದರ ರೂಪಪ್ರಭೇದ (11೩೯1೩೫೭ ೦೯೫1) ವೆಂದು ಭಾವಿಸಿ ಬಿಂದುಸಹಿತವಾದ ಶಬ್ದದ ಕೆಳಗೆ ಕಾಣಿಸಿದೆ. ಉದಾ ಅಡಂಗು,, 
ಅಡಗ್ಗು ; ಅಕ್ಕೆ ಕೈಜಂಗೊಳ್‌, ಅಕ್ಕಜಗೊಳ್‌. ಆದರೆ ಬಿಂದುರಹಿತವಾದ ರೂಪಕ್ಕೆ ಪ್ರಾಚೀನ ಪ್ರಯೋಗಗಳ ` ಆಧಾರವಿದ್ದು ಈಚಿನ 
ಪ್ರಯೋಗಗಳು 'ಓಿಂದುಸಹಿತವಾಗಿದ್ದು ರೆ ಆಗ ಪ್ರಾಚೀನತೆಯ ಆಧಾರದ ಮೇಲೆ ಬಿಂದುರಹಿತವಾದ ರೂಪವನ್ನೇ ಮುಖ್ಯಶಬ್ದವಾಗಿ ಕೊಟ್ಟದೆ. 
ಉದಾ-- ಅಡಗ್ಕು, ಅಡಂಗ್ಗು. 'ಅಡುಕ್ಕು ಅಡುಂಕು. 


ಅರ್ಥನಿರೂಪಣೆ :- - ಶಬ್ದಗಳಿಗೆ ಲಕ್ಷಣವನ್ನು ಹೇಳಿ ವಿವರಿಸುವಾಗ, ಸಾಮಾನ್ಯವಾಗಿ. ಆಕ್ಸ್‌ಫರ್ಡ್‌ ಇಂಗ್ಲಿಷ್‌ ನಿಘಂಟನ್ನು 
ಮಾದರಿಯಾಗಿಟ್ಟು ಕೊಳ್ಳಲಾಗಿದೆ. ಶಬ್ದಗಳಿಗೆ ತಿಳಿದಮಟ್ಟಿಗೆ ಮೊದಲು ವಾಚ್ಯಾರ್ಥನನ್ನೂ ಆಮೇಲೆ ಲಕ್ಷ್ಯಾರ್ಥವನ್ನೂ ಕೊಡಲಾಗಿದೆ. 
ಎಲ್ಲ ಅರ್ಥಗಳಿಗೂ ಪ್ರಯೋಗಗಳನ್ನು ಕಾಲಾನುಕ್ರಮದಲ್ಲಿ” ತೋರಿಸಲಾಗಿದೆ. ಅರ್ಥದ ಪೌರ್ವಾಪರ್ಯ ಖಚಿತವಾಗಿ ಗೊತ್ತಾಗದ ಕಡೆ 
ಪ್ರಯೋಗಗಳ ಪ್ರಾಚೀನತೆಯನ್ನು ಅನುಸರಿಸಿ ಅರ್ಥವನ್ನು ಬರೆದಿದೆ. ಶಬ್ದದ ಅರ್ಥ ಸ್ಪಪಷ್ಟವಾಗುವಂತೆ ಬೇಕೆ ಬೇರೆ ಮಾತುಗಳಿಂದ 
ಆದಷ್ಟೂ ಸಂಕ್ಷೇನವಾಗಿ ನಿರೂಪಿಸಿ, ಅದೇ ಅರ್ಥ ಬರುವ ಬೇರೆ ಶಬ್ದಗಳನ್ನೂ, ಸಂಸ್ಕೃತದ ಪರ್ಯಾಯ ಶಬ್ದಗಳನ್ನೂ ಯಥೋಚಿತವಾಗಿ 
ಕೊಡಲಾಗಿದೆ. ಒಂದಕ್ಕಿಂತ ಹೆಚ್ಚು ಅರ್ಥಗಳಿದ್ದರೆ ೧, ೨, ೩ ಮುಂತಾಗಿ ಸಂಖ್ಯೆಗಳನ್ನು ಕೊಟ್ಟು ವಿವರಿಸಿ ಅರ್ಥಭೇದಗಳನ್ನು ತೋರಿಸ 
ಲಾಗಿದೆ. ಉದಾ-- ಅಂಕ್ಕ (ನಾ). ಕೆ ಕೊಕ್ಕೆ. ೨. ಡೊಂಕಾಗಿ ಬಾಗಿರುವ ಆಯುಧ; ಅಂಕುಶ. &. ಕೊಂಕು; ಡೊಂಕು. ೪. ಕುದುರೆ 
ಯನ್ನು ಹೆತ್ತುವಾಗ ಕಾಲನ್ನು ಇಟ್ಟು ಕೊಳ್ಳು ವ ಬಳೆ; ಅಂಕವಣಿ; ರಿಕಾಪು ಇತ್ಯಾದಿ. 


ಮುಖ್ಯ ಶಬ್ದಗಳಿಗಿರಬಹುದಾದ ಸಾದೃಶ್ಯ ವೈದೃಶ್ಯಗಳನ್ನು ಇತರ ಶಬ್ದಗಳೊಂದಿಗೆ ಹೋಲಿಸು, ಪರಾಮರ್ಶಿಸು. ಮುಂತಾದ 
ಶಬ್ದಗಳ ಮೂಲಕ ಗಮನವನ್ನು ಸೆಳೆಯಲಾಗಿದೆ. ಹೋಲಿಸು ಪರಾಮರ್ಶಿಸು ಇವುಗಳಿಗಿರುವ ವ್ಯತ್ಯಾಸವನ್ನು "ಇತರ ಅಂಶಗಳು? ವಿಭಾಗದಲ್ಲಿ 
ಕೊಟ್ಟಡೆ. ಉದಾ-- ಅಂಕಕಾಲ (ನಾ). "ಸಮರಂಗಾಅ’ ಪರಾ. . ಅಂಶಗಣ (ನಾ). "ದೇವಗಣ? ಪರಾ. ಅಕ್ಕಾಜಿ (ನಾ). ಅಣ್ಣಾಜಿ, 


XX 


ಭಾವಾಜಿ, ಮಾವಾಜಿ ಇತ್ಯಾದಿ ಹೋ. ತದ್ಭವ ಮತ್ತು ಸಂಸ್ಕೃತ ಶಬ್ದಗಳ ಅರ್ಥವಿನರಣೆಯಲ್ಲಿ ಮೂಲಶಬ್ದದ ಎಲ್ಲ ಅರ್ಥಗಳೂ ತದ್ಭವ 
ಶಬ್ದಕ್ಕೆ ಇದ್ದರೆ - ಚಿಹ್ನೆಯನ್ನು ಬಳಸಿ ಮೂಲಶಬ್ದವನ್ನು ಅದರ ಮುಂಡೆ ಸೂಚಿಸಿದೆ. ಕೆಲವು ಅರ್ಥಗಳು ಮಾತ್ರ ಸಮಾನವಾಗಿದ್ದರೆ 
ಪಗಿ, ಎ೨, ೨೩ ಮುಂತಾದ ಸಂಖ್ಯೆಗಳ ಮೂಲಕ ಸೂಚಿಸಲಾಗುವುದು. ಹೆಚ್ಚಿನ ಅಥವಾ ಮಾರ್ಪಾಟು ಹೊಂದಿದ ಅರ್ಥವನ್ನು ಪೂರ್ತಿಯಾಗಿ 
ಬರೆದು ತೋರಿಸಲಾಗುವುದು. ಇದೇ ಕ್ರಮವನ್ನು ಇತರ ಶಬ್ದಗಳಿಗೂ ಅನುಸರಿಸಲಾಗಿದೆ. ಹಾಗೆಯೇ ಅರ್ಥವನ್ನು ಕೊಡುವಾಗ ಶಬ್ದದ 
ಒಂದು ಅರ್ಥ ಅದರ ಜ್ಞ್ಞಾತಿಶಬ್ದದ ಅಥವಾ ಬೇರೊಂದು ಶಬ್ದದ ಅರ್ಥಕ್ಕೆ ಸಮಾನವಾಗಿದ್ದರಿ ಆ ಎರಡನೆಯ ಶಬ್ದದ ಅರ್ಥವನ್ನು ಮತ್ತೆ 
ಉಲ್ಲೇಖಿಸದೆ ಅದರ ಹಿಂದೆ ಸಮಾನಾರ್ಥಕ ಚಿಹ್ನೆ (೬) ಯನ್ನು ಹಾಕಿ ಸೂಚಿಸಲಾಗುವುದು. ಉದಾ ಅಂಕುಸ್ಕೆ (ನಾ). - ಅಂಕುಶ. 
ಅಂಬುನಿಧಾನ (ನಾ). - ಅಂಬುಧಿ. 


ಅಕ್ಕು, ಅಪ್ಪ, ಅಮ್ಮ, ಅಣ್ಣ, ತಾಯಿ, ತಂದೆ, ಮಗು, ಹೆಸು, ಕುದುಕಿ, ಕತ್ತೆ, ಬಿಕ್ಕು, ಇಲಿ, ಮಣ್ಣು, ಕಲ್ಲು, ಊರು, ಕೇರಿ, 
ಮನೆ, ಬಾಗಿಲು, ಮರ, ಗಿಡ, ಹೊಳೆ, ಹಳ್ಳ, ಬಾವಿ, ಅಗಸ್ತ ಕಮ್ಮಾರ, ಕುಂಬಾರ ಮುಂತಾದ ದಿನಬಳಕೆಯ ಶಬ್ದಗಳಿಗೆ ಅರ್ಥಗಳನ್ನು 
ಕೊಡುವ ಅವಶ್ಯಕತೆಯಿಲ್ಲದಿದ್ದರೂ ಅವುಗಳಿಗೂ ವಿವರಣಾತ್ಮಕವಾದ ಅರ್ಥವನ್ನು ಕೊಟ್ಟಿದೆ. ಸಂಸ್ಕೃತದ ಪರ್ಯಾಯ ಶಬ್ದಗಳನ್ನೂ 
ಸೂಚಿಸಿದೆ. 

ಗುಣವಾಚಕಗಳೆಲ್ಲ ನಾಮವಾಚಕಗಳ ಪ್ರಭೇದಗಳಾದುದರಿಂದ ಗುಣವಾಚಕಗಳಿಗೆ ಉದಾಹೆರಣೆಗಳಾಗಿ ಕೊಡುವ ಪ್ರಯೋಗ 
ಗಳನ್ನು ಸಂದರ್ಭಕ್ಕೆ ತಕ್ಕಂತೆ (ವಿಶೇಷ್ಯಗಳ ಲಿಂಗವಚನಾದಿಗಳಿಗನುಸಾರವಾಗಿ) ಅವುಗಳಿಗೆ ಕೊಟ್ಟಿರುವ ಅರ್ಥಗಳೊಂದಿಗೆ ಹೊಂದಿಸಿ 
ಕೊಳ್ಳಬೇಕು. ಉದಾ ಅಕಂಪಿತಶರೀರ (ಗು). ನಡುಗದ ಮೈಯುಳ್ಳ ; ಸ್ಫೈರ್ಯವುಳ್ಳೆ : ಪರಮಯೋಗಿಯಿರ್ಪಂದದಿಂದಕಂಪಿತಶರೀರನಿರ್ದದು 
ಜಲಾಶಯೋಪಾಂತದೊಳ್‌ ಬಕಂ (ಪಂರಾಮಾ, ೭-೯೧). ಅಕೆರ್ಣಹೃದಯ (ಗು). ೧. ಕಿವಿ ಹೃದಯಗಳಿಲ್ಲದ ; ಕಿವಿಯಿಂದ ಕೇಳಿ ಹೃದಯದಲ್ಲಿ 
ಆನಂದಿಸಿ ಅನುಭವಿಸಲಾರದ. ೨. ಹಾವಿನ ಹೃದಯವುಳ್ಳ. ದ್ಕಿ ೨: ಕನಿತಾವಿಸಯಮಕರ್ಣಹೃದಯನಪ್ಪ ಜಡಾತ್ಮಂಗೇವುದೋ (ಮಲ್ಲಿಪು. ೧-೩೬). 
ಈ ಪ್ರಯೋಗಗಳಲ್ಲಿ "ಅಕಂಪಿತ ಶರೀರ? ಶಬ್ದಕ್ಕೆ ಕೊಟ್ಟಿರುವ ಪ್ರಯೋಗ ನಪುಂಸಕಲಿಂಗದ ಅರ್ಥವುಳ್ಳುದು. "ಅಕರ್ಣಹೃದಯ' ಶಬ್ದದ 
ಪ್ರಯೋಗ ಪುಲ್ಲಿಂಗದ ಅರ್ಥವುಳ್ಳುದು. ಆದರೆ ಈ ಬೇಕೆ ಬೇರೆ ಸಂದರ್ಭಗಳಲ್ಲಿ ಇವುಗಳ ಲಿಂಗವ್ಯತ್ಯುಯಕ್ಕೆ ಅವಕಾಶವುಂಟಾಗುವುದರಿಂದ 
ಗುಣವಾಚಕಗಳ ಅರ್ಥವನ್ನೇ ಇಲ್ಲಿ ಕೊಟ್ಟದೆ. ಸಂಸ್ಕೃತ ವಿಶೇಷಣಗಳನ್ನು ಇಲ್ಲಿ ಗುಣವಾಚಕಗಳೆಂದೇ ಪರಿಗಣಿಸಲಾಗಿದೆ. 


ಈ ಹಿಂದೆ ತಿಳಿಸಿರುವಂತೆ ಸುಮಾರು ಕ್ರಿ. ಶ. ೧೦೦೦ಕ್ಕೆ ಈಚಿನ ಅಂಕಿತನಾಮಗಳನ್ನು ಈ ನಿಘಂಟಿನಲ್ಲಿ ಕೊಟ್ಟಿಲ್ಲ. ಆದರೆ 
ಒಂದು ಅಂಕಿತನಾಮಕ್ಕೆ ರೂಢಿಯಲ್ಲಿ ಬೇರೆ ಅರ್ಥವೂ ಸಾಧಾರಣವಾಗಿ ಇರುವ ಪಕ್ಷದಲ್ಲಿ ಅಂಥ ಅಂಕಿತನಾಮಗಳನ್ನು ಕೊಡಲಾಗಿದೆ. 
ಉದಾ ಅಂಗದ (ನಾ). ೧. ತೋಳಿನ ಬಳೆ. ೨. ವಾಲಿಯ ಮಗೆ. ಶಕುನಿ (ನಾ). ೧. ಒಂದು ಜಾತಿಯ ಹಕ್ಕಿ. ೨. ದುರ್ಯೋಧನನ 
ಸೋದರಮಾವ. 


ಶಬ್ದಮಣಿದರ್ಪಣದಲ್ಲಿ ಉಕ್ತವಾದ ಧಾತುಗಳಿಗೆ ಅರ್ಥಗಳನ್ನು ಕೊಡುವಾಗ ಅಲ್ಲಿಯ ಕ್ರಮವನ್ನೇ ಅನುಸರಿಸಿದೆ. ಉದಾ-- 
ಅಗ್ಮಿ (ಕ್ರಿ). ಹೆದರು; ಹಿಗ್ಗು; ಜಗಿ: “ಸಂತ್ರಾಸ, ಹರ್ಷ, ಚರ್ವಣೇಷು” (ಶಮಧಾ). 


೪. ಪ್ರಯೋಗಗಳನ್ನು ಸೂಚಿಸಿರುವ ರೀತಿ 


ಶಬ್ದಗಳಿಗೆ ಅರ್ಥಗಳನ್ನು ಸೂಚಿಸುವಾಗ ಪ್ರತಿಯೊಂದು ಅರ್ಥಕ್ಕೂ ಶಾಸನಗಳಿಂದಲೂ ಕಾವ್ಯಗಳಿಂದಲೂ ಸಾಧ್ಯವಾದಷ್ಟು 
ಪ್ರಯೋಗಗಳನ್ನು ಎತ್ತಿಕೊಡಲಾಗಿದೆ. ಶಾಸನಗಳಿಂದ ಪ್ರಯೋಗಗಳನ್ನು ಉದ್ಧರಿಸುವಾಗ ಅವುಗಳ ಆಕರಗಳನ್ನೂ ಜೊತೆಯಲ್ಲಿಯೇ 
ಕಾಲವನ್ನೂ ಸೂಚಿಸಿದೆ. ಕಾವ್ಯಗಳಿಂದ ಪ್ರಯೋಗಗಳನ್ನು ಉದ್ಧರಿಸುವಾಗ ಆಕರಗಳನ್ನು ಮಾತ್ರ ಕೊಟ್ಟದೆ. ಅವುಗಳ ಕಾಲವನ್ನು ಸಂಕ್ಷಿಪ್ತ 
ಸೂಚಿಯಿಂದ ತಿಳಿದುಕೊಳ್ಳಬಹುದು. ದೇಶ್ಯಶಬ್ದಗಳಿಗೆ ಪ್ರಯೋಗಗಳನ್ನು ಕೊಡುವಾಗ ಅರ್ಥ ಸ್ಪಷ್ಟವಾಗಿರುವ ಕಡೆ ಹಳಗನ್ನಡ, ನಡುಗನ್ನಡ 
ಮತ್ತು ಹೊಸಗನ್ನಡ ಪ್ರಯೋಗಗಳನ್ನು ಕೊಡಲಾಗಿದೆ. ಪ್ರಯೋಗಗಳು ವಿಫುಲವಾಗಿದ್ದು ಸ್ವಾರಸ್ಯವಾಗಿದ್ದರೆ ಶತಮಾನಕ್ಕೆ ಒಂದರಂತೆ 
ವಿವೇಚಿಸಿ ಉದ್ಭರಿಸಿದೆ. ಅದರ ಜೊತೆಗೆ ಕೆಲವು ಪ್ರಯೋಗಗಳಿಗೆ ಸಂಬಂಧಿಸಿದಂತೆ ಆಕರಗಳನ್ನು ಮಾತ್ರ ಸೂಚಿಸಿ ಆಯಾ ಗ್ರಂಥಗಳನ್ನು 
ನೋಡಿಕೊಳ್ಳಿ ಎಂದು ನಿರ್ದೇಶಿಸಿದೆ. ಅರ್ಥ ಸಂದಿಗ್ಧವಾಗಿದ್ದರೆ ಅರ್ಥಪುಷ್ಟಿಗಾಗಿ ಹೆಚ್ಚು ಪ್ರಯೋಗಗಳನ್ನು ಕೊಡಲಾಗುವುದು. ಉದಾ 
ಅಕ್ಕೈ, ಅಕ್ಕ, ಅಕ್ಕಳ್‌ (ನಾ). ೧. ಹಿರಿಯ ಸಹೋದರಿ: ತಮ್ಮಕ್ಕೆನಂ ಕಾಣಲ್‌ ಪೋದಾತಂ (ಸಂಪಭಾ. ೮-೫೮ ವ) ; ತಮ್ಮಕ್ಕೆನತ್ತಿಮಚ್ಚೆಯಲ್ಲಿಗೆ 
ಗುಂಡಮಬ್ಬೆ .ಬಂದು (ಅಜಿಫು. ೧-೪೬) ; ಅತನ ಅಕ್ಕ ಸಿರಿಯಬ್ಬೆ ಪರಲೋಕ ವಿನೆಯಂ ಮಾಡಿ (ಎಕ. ೫111, ಸೊರಬ, ೪೬-೬ ; 1008); ಹಿಂಗದೆಯಕ್ಕತಂಗಿ 
ಯರ ಮೇಳೆದಲಿ ಪುರಾಂಗನಾಜನವೈ ದಿದುದು (ಶಂನವಿ. ೨೧-೨೨) ; ಅಕ್ಕನ ಹಗೆ ಭಾವನ ನಂಟು (ಗಾದೆ) ; ಅಕ್ಕನ ಬಂಗಾರವಾದರೂ ಅಕ್ಕೆಸಾಲೆ ಬಿಡ (ಗಾದೆ). 
೨. (ಗೌರವಾರ್ಥದಲ್ಲಿ) ಹೆಂಗಸು : ಗಾಂಧಾರಿನೆಸರಿನಕ್ಕೆಂಗಳು ತಾಂ (ಪುಣ್ಯಾಸ್ರ. ೨-೪೬) ; ಮನೆಯೊಳಗಕ್ಕಂದಿರನುನೆ (ಜಯಕಾ. ೧-೨೦). ೩, ಹೆಂಗಸರನ್ನು 
ಸಂಬೋಧಿಸುವಾಗ ಸರ್ವಸಾಧಾರಣವಾಗಿ ಉಪಯೋಗಿಸುವ ಮಾತು (ಅವ್ವ, ಅಮ್ಮ ಎಂಬಂತೆ): ಅಕ್ಕೆ ಪೇಖಾರೊಳಿಂ ನುಡಿವೋ ಬೇಸಜಂ 
(ಆದಿಪು. ೩-೩೧) ; ಲತಾಂಗಿ ನೊಂದಿನಿಸುಮಲ್ಲಿರದಕ್ಕನ ಬರ್ಪ ಬಟ್ಟಿಯಂ ನೋಡುನಮೇಟಿಮೆಂದು (ಕಾದಂಉ. ೯೫) ; ಅಕ್ಕ ನಿನ್ನಂತಾರೀ ಜಗದೊಳಡಬಲ್ಲರ್‌ 
(ಧರ್ಮಾಮೃ. ೫-೯೮) ; ಬನ್ನಿರೆ ಅಕ್ಕಗಳು, ಹೋಗಿರೆ ಆಲದ ಮರಕ್ಕೆ (ಬಸವ. ೫೬೨) ; ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದ ಕನಸ ಕಂಡೆ (ಮಹದೇ. ೧೫-೨); 
ತರಳೆ ನಿನ್ನಂ ನಂಬಿ ಹೋದಪೆವಕ್ಕ ಚೆನ್ನಕ್ಕ (ಬಸಪು. ೧೪-೩); ಅಕ್ಕ ಬಪ್ಪೆನು ಬಿಡು ಸೆಜಗೆ (ಭರಚ. ೩೬-೩೫). ೪. ಹೆಂಗಸಿನ ಹೆಸರಿನ ಕೊನೆಯಲ್ಲಿ 


೫೨1 


(ಅವ್ವ, ಅಮ್ಮ ಎಂಬಂತೆ) ಸೇರುವ ಮಾತು. ಉದಾ ನಂಬಿಯಕ್ಕು, ಮಹದೇವಿಯಕ್ಕು, ರಾಮಕ್ಕ. ೫. ಅಪೂರ್ವವಾಗಿ ಗಂಡಸರ ಹೆಸರಿನ 
ಕೊನೆಯಲ್ಲಿ ಸೇರುವ ಮಾತು: ಮಾರಕ್ಕ ಅರಸರ್‌ ಬನಮಾ(ವಾ)ಸಿ ಪನ್ನಿಚ್ಛಾಸಿರಮನಾಳೆ (ಎಇ. ೪, ೧೬೩-೧; 780)- ಅಕ್ಕ: ೧. ಚೆರಲ್ಲಳೊಪ್ಪಿರ್ದು 
ವಾಯಕನಂಘಿಯುಗಳ ಪಲ್ಲವದಿ (ಮೋಹತ. ೨೩-೧೪) ; (ಮೋಹತೆ. ೧೩-೩೬, ೨೪-೧೯, ೨೫-೫, ೩೧-೨೧, ೩೩-೫೨, ೩೩-೬೩, ೪೦-೨೬ ನೋ). 
[ಆ * ಆಕ ಇ ಆಯಕ3 ; ನಿರುತದಿಂದವರು ಶುಚಿಯಾಗಿ ಹಾಸುತಲಾಯಕನ ಕುಳ್ಳಿರಿಸಿ ಬಳಿಕ್ಕಂ (ಪ್ರಭುಪು. ೮-೬೬); ಮುಪ್ಪೊಳಲ ಜೈಸಿದ ಸದಾಶಿವನ ಪತ್ನಿ 
ಗಂತಃಕರಣದನ್ನೆಯಾಯಕನೆನಿಪ್ಪುದನುದಾಹರಿಸುವಂತೆ (ಸೌಂದಪು. ೧೩-೪೦) ; (ಈ 4+ ಅಕೆಎ ಈಯಕತ. ಅಕ್ಕಳ್‌ : ೧. "ಅಕ್ಕಳ್ಮಗ? ಪರಾ. 
೨. ಸೂಳೆಯರ ನೆಗಟಕ್ತಿ ನಾಡೆ ತನಗಟಕ್ತಿದಲಕ್ಕಳೆ ಸೂಳೆಯಾಗಳೇ (ಪಂಪಭಾ. ೪-೯೪) ; ಕೊಂತಿಮಾದೇವಿಗಮೊಂದುತ್ತರಮಾದಳ ಕರ್ಣಂಬೆತ್ತಕ್ಕಳೆ [ಪಾಠಾಂ. 
ಕೃನೆ, ರ್ಕಳೆ] (ಪಂಪಾ. ೧೨-೧೨೫). P (ಬಹುವ) ಅಕ್ಕಂಗಳ್‌, ಅಕ್ಕಗಳು, ಅಕ್ಕಂದಿರ್‌, ಅಕ್ಕದಿರು, ಅಕ್ಕನವರು ಇತ್ಯಾದಿ. ಐ ಗೌರವವನ್ನು 
ಅಥವಾ ಪ್ರೀತಿಯನ್ನು ತೋರಿಸುವಾಗ ಅಕ್ಕಚ್ಚಿ, ಅಕ್ಕಣ್ಣಿ, ಅಕ್ಕಮ್ಮ, ಅಕ್ಕಯ್ಯ, ಅಕ್ಕವ್ವ ಮುಂತಾದ ಸಮಾಸ ರೂಪಗಳೂ ಉಂಟು. 

ದೇಶ್ಯ ಶಬ್ದಗಳಿಗೆ ಕೊಟ್ಟಿ ರುವಂತೆ ಸಂಸ್ಕೃತ ಶಬ್ದಗಳಿಗೆ ಸಾಮಾನ್ಯವಾಗಿ ಪ್ರಯೋಗಗಳನ್ನು ಕಾಣಿಸಿಲ್ಲ. ಆದರೆ ಸಂಸ್ಕೃತದಲ್ಲಿಲ್ಲದ 
ಅರ್ಥ ಕನ್ನಡದಲ್ಲಿ ಕಂಡುಬಂದರೆ ಆ ಅರ್ಥಸಮರ್ಥನೆಗಾಗಿ ಪ್ರಯೋಗಗಳನ್ನು ಕೊಡಲಾಗಿದೆ. ಅಲ್ಲದೆ ಶಬ್ದ ಅಪೂರ್ವದ್ದಾಗಿದ್ದರೆ, ವಿಶೇಷ 
ಅರ್ಥವುಳ್ಳ ದ್ಹಾಗಿದ್ದರೆ, ಅಥವಾ ಶಾಸ್ತ್ರಪರಿಭಾಷೆಯದಾಗಿದ್ದರೆ ಅರ್ಥವನ್ನು ಖಚಿತಪಡಿಸಲು ಉಚಿತವರಿತು ಪ್ರಯೋಗಗಳನ್ನು ತೋರಿಸಿದೆ. 
ಉದಾ ಅಂಗಾರ (ನಾ). ೧. ಕೆಂಡ. ೨. ಇದ್ದಲು. ೩. ಮಂಗಳಗ್ರಹ; ಅಂಗಾರಕ. ೪. ದೇವರ ಧೂಪಾರತಿಯ ಕೆಂಡವನ್ನು ನೀರಿನಲ್ಲಿ 
ಆರಿಸಿ, ಅದರಿಂದ ಮಾಧ್ವರು ಹಣೆಯಲ್ಲಿ ಧರಿಸುವ ಊರ್ಧ್ವರೇಖೆ : ತಲೆಭಾರ ಇಳಿದಿತ್ತು; ಅಂಗಾರ ಬೆಳೆದಿತ್ತು ; ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ 
(ಸಖೀಗೀ. ೫೪-೯) ; ವೈಷ್ಣವರ ಮಕ್ಕಳಿಗೆ ಅಂಗಾರವೇ ಬಂಗಾರ, ಸ್ಮಾರ್ತರ ಮಕ್ಕಳಿಗೆ ಗಂಧವೇ ಚಂದ (ಗಾದ). ೫, (ಉಕ). “ಬೂದಿ? (ಕಸ್ಕೂಕೋ). 
೬. (ಉಕ). ದೇವರ ಧೂಪಾರತಿಯ ಬೂದಿ; ದೇವಸ್ಥಾನದಲ್ಲಿ ಅಭಿಮಂತ್ರಿಸಿ ಇಟ್ಟಿರುವ ಬೂದಿ; ಪುರೋಹಿತರು, ಜೋಯಿಸರು ಮೊದಲಾದವರು 
ಅಭಿಮಂತ್ರಿಸಿ ಕೊಟ್ಟಿ ಬೂದಿ : ರಾಯರ ಸನಾತನಿ ಬಾಲಮಿತ್ರ ಅವರಿಗೆ ದೇವರ ಅಂಗಾರ ಕೂಡ ಹಚ್ಚಿಹೋದ (ನಿರಾಭ. ೬೪-೭) ; ದನಗಳಿಗೆ ಬೇನೆ ಬಂದರೆ 
ಭಟ್ಟರ ಆಂಗಾರದಿಂದ ಅವಕ್ಕೆ ಗುಣವಾಗುತ್ತಿತ್ತು (ಹಬ್ಬಿಬ. ೨೫). ೩, ಇಂಗಾಲ (Carbon) : ನಿಜನಾದ ನಜ್ರವು ಬರೀ ಅಂಗಾರದ ಪರಮಾಣುಗಳ 
ಸಮೂಹವಾದುದರಿಂದ, ಅವು ಎಕ್ಸ್‌ರೇಗೆ ಸಂಪೂರ್ಣ ಪಾರದರ್ಶಕೆಗಳು (ಎಕಳ್ಸಿರೇ. ೫೪); ಇದ್ದಲು ಒಲೆಯಲ್ಲಿ ಹೊಗೆಯೇಳದಿದ್ದರೂ, ಸರಿಯಾಗಿ ಉರಿಯದೆ 
ಅಂಗಾರ ಉತ್ಪನ್ನವಾಗಿ, ವಾಯುಸಂಚಾರದ ವೃವಸ್ಥೆ ಯಿಲ್ಲದಿದ್ದರೆ ವಾತಾವರಣ ವಿಷಮಯವಾಗುವ ಸಂಭವವಿದೆ (ಅಡುಸೌ. ೧೬). ಈ ಮೇಲಿನ ಅರ್ಥಗಳಲ್ಲಿ 
ಮೊದಲ ೩ ಸಂಸ್ಕೃತದಲ್ಲಿ ಪ್ರಸಿದ್ಧ ವಾದುವು. ಉಳಿದವು ಕನ್ನಡದಲ್ಲಿ ಬೆಳೆದು ಬಂದವು. ಇವಕ್ಕೆ ಪ್ರಯೋಗಗಳನ್ನು ಕಾಣಿಸಿದೆ. 

ಅನ್ಯದೇಶ್ಯ ಶಬ್ದಗಳಿಗೆ ದೊರೆತಿರುವ ಪ್ರಯೋಗಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೂ ಉದ್ಭರಿಸಲಾಗಿದೆ. ಉದಾ ಅಂಗೀಜು, 
ಅಂಗೇಜು (ನಾ). ೧. ಇತರರಿಂದ ಬರಬಹುದಾದ ತೊಂದರೆ; ಕಾಟಿ; ಅಪಾಯದ ಆತಂಕ: ರಾಜರನರು ಆತಂಕವಿಲ್ಲದೆ ಸ್ವತಂತ್ರರಾಗಿ ಟೀಪೂ 
ಸುಲ್ತಾನರ ಅಂಗೀಜು ಇಲ್ಲದೆ ಇರಬೇಕು ಯಂತಾ ನಿಶ್ಚೈಸಿ (ರಾಜೇಂದ್ರ. ೫೩). ೨. ಧೈರ್ಯ; ಶೌರ್ಯ ;ಸಾಹಸೆ (ಸ್ಯಾಂಡರ್‌). ಅಟೋಪ, ಅಟಾಪ, 
ಅಟೋಪು, ಆಟೋಪ್ಯ, ಆಟೋಪು (ನಾ). ೧. ಸಾಮರ್ಥ್ಯ; ಶಕ್ತಿ: ದೈತ್ಯನಟೋಪನನು ಕಡಿಖಂಡ ಮಾಡಿಯೆ ತಹೆನು ಮೇದಿನಿಯ (ಸಂಭಸ. 
೭-೩೫). ಅಬಾಪ: “.., ನಿಮಗ ಈ ನೌಕರಿ ಮಾಡುವ ಅಟಾಪ ಸಿಕ್ಕಿಲ್ಲ” (ನಡೆದಾ. 11, ೧೧೫೮). ಅಟೋಪು: ೨. ಅಂಕೆ; ಅಧೀನ : ಇನನು 
ನನ್ನ ಆಟೋಪಿನಲ್ಲಿ ಇಲ್ಲ (ಸ್ಕಾಂಡರ್‌); ಆ ಕುದುರೆ ನನ್ನ ಅಟೋಪಿಗೆ ಬರುವುದಿಲ್ಲ (ಸ್ಯಾಂಡರ್‌). ಆಟೋಪ್ಕ : ೨. ಸೆಳವಿಗೆ ಸಿಕ್ಕ ನಾನೆ ಅಂಬಿಗರ ಆಟೋಪ 
ತಪ್ಪಿ ಸಾಗುತ್ತದೋ ಎಂದು ವಿನಂಚನೆಗೆ ಒಳಗಾಗಿದ್ದರು (ಗ್ರಾಮಾಯ. ೪೯). ಆಟೋಪು: ೨. ಇತ್ತ ರೇಗಿ ನಿಂತಿದ್ದ ಮೊಗಲರು ಪ್ರತಾಪನು ಆಟೋಪಿನಲ್ಲಿ 
ಬಂದನೆಂದು ಮನ್ನಾಜಿಯನ್ನೇ ಪ್ರತಾಪನೆಂದು ಭಾವಿಸಿ ನಾಲ್ಕು ದಿಕ್ಕಿನಿಂದ ಬಾಣಗಳ ಮಳೆ ಸುರಿಸತೊಡಗಿದರು (ಮಾತೃಭೂ. ೧೬). 


ನಿಘಂಟು ವ್ಯಾಕರಣಗಳಿಂದ ತೆಗೆದುಕೊಂಡ ಉದ್ಭರಣಗಳನ್ನೆಲ್ಲಾ ಸಂಬಂಧಪಟ್ಟ ಶಬ್ದದ ಅರ್ಥವಿವರಣೆ ಮುಗಿದ ಕೂಡಲೆ ಒಂದೇ 
ಕಡೆ ಮೊದಲಲ್ಲೆ ಉದ್ಭರಣ ಚಿಹ್ನೆಗಳಲ್ಲಿ ಸೂಚಿಸಲಾಗಿದೆ. ಎಲ್ಲ ನಿಘಂಟುಗಳಿಂದಲೂ ಉಲ್ಲೇಖಿಸಿಲ್ಲ. ಉದಾ-- ಅಗುಂದಲೆ (ನಾ). ಅತಿಶಯ; 
ಹೆಚ್ಚಳ: “ಆಗುಂದಲೆ = ಹಿರಿದು (ಶಮದ. ಪರಿ. ೨-೧); 4 ಅಗುಂದಲೆಂದು ಬಹುಳಂ (ಕರ್ಣಾನಿ, ೨೧); “ಮೊಕ್ಕಳಮಗುಂದಲೆ ಕರಂ ನೆಜಕಿ ” (ಕಬ್ಬಿಕ್ಳೆ. ೪೮). 

ಹೊಸಗನ್ನಡದಲ್ಲಿ ಪ್ರಚಲಿತವಾಗಿರುವ ಶಬ್ದಕ್ಕೆ ಪ್ರಯೋಗ ಸಿಕ್ಕದಿದ್ದಲ್ಲಿ ರೂಢಿಯ ಒಂದು ವಾಕ್ಯವನ್ನು ನಿಯೋಜಿಸಿದೆ. ಉದಾ--- 
ಅಂಟು, (ಕ್ರಿ). ೨. ಆ ಪುಸ್ತಕದಲ್ಲಿ ಹಾಳೆಗಳು ಒಂದಕ್ಕೊಂದು ಅಂಟಿಕೊಂಡಿವೆ (ರೂಢಿ). 


೫. ನಿಷ್ಪತ್ತಿ ವಿಧಾನ (Derivation) 
ನಿಷ್ಪತ್ತಿಯನ್ನು ಮುಖ್ಯ ಉಲ್ಲೇಖಕ್ಕೆ ಮಾತ್ರ ಕೊಡಲಾಗಿದೆ. ಪ್ರತಿಯೊಂದು ಮುಖ್ಯ ಶಬ್ದದ ನಿಷ್ಟತ್ತಿಯನ್ನೂ ಆ ಶಬ್ದದ ಕೆಳಗೆ 
ಪ್ರತ್ಯೇಕವಾಗಿ ಸೂಚಿಸಿದೆ. ನಿಷ್ಪತ್ತಿ ತಿಳಿಯದಿರುವ ಕಡೆ ಪ್ರಶ್ನೆಯನ್ನು ಹಾಕಿಡಿ. 
ಸಂಸ್ಕೃತ ಶಬ್ದಗಳು :-- ಸಂಸ್ಕೃತ ಶಬ್ದಗಳ ರಚನೆಯಲ್ಲಿ ಸೇರಿರುವ ಪ್ರಕೃತಿ ಪ್ರತ್ಯಯಗಳನ್ನು ಬಿಡಿಸಿ ತೋರಿಸುವುದಿಲ್ಲ. 
ಸಿದ್ಧವಾದ ಶಬ್ದರೂಪಗಳನ್ನು ಮಾತ್ರ' ಕೊಡಲಾಗುವುದು. ಹಾಗೆಯೇ ನಿಸೇಧರೂಪಗಳನ್ನೂ ಉಪಸರ್ಗ ಸೇರಿದ ರೂಪಗಳನ್ನೂ ಬಿಡಿಸಿ 
ತೋರಿಸುವುದಿಲ್ಲ. ಕನ್ನಡದಲ್ಲಿ ಬಳಕೆಯಲ್ಲಿರುವ ಸಂಸ್ಕೃತ ಶಬ್ದದ ರೂಪಕ್ಕೂ ಸಂಸ್ಕೃತದಲ್ಲೇ ಬಳಕೆಯಲ್ಲಿರುವ ಆ ಶಬ್ದದ ರೂಪಕ್ಕೂ ಯಾವ 
ವ್ಯತ್ಯಾಸವೂ ಇಲ್ಲದ ಪಕ್ಷದಲ್ಲಿ [ಸಂ.] ಎಂದು ಮಾತ್ರ ತೋರಿಸಲಾಗುವುದು. ಇವಕ್ಕೆ ವ್ಯತ್ಯಾಸವೇನಾದರೂ ಇದ್ದಲ್ಲಿ [ಸಂ.] ಎಂಬ ಸಂಕೇತದ 


ಜೊತೆಗೆ ಸಂಸ್ಕೃತದ ರೂಪವನ್ನೂ ತೋರಿಸಲಾಗುವುದು. 


೫೫1! 


1. ರೂಪಭೇದವಿಲ್ಲದ ಶಬ್ದಗಳು: ಅಂಗೈ (ನಾ). [ಸಂ.); ಫಲ (ನಾ). [ಸಂ.]; ಗಣಿತ (ನಾ). [ಸಂ.]; ಪ್ರಯತ್ನ(ನಾ). [ಸಂ.] 

11. ಅಂತ್ಯದಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸವಿರುವ ಶಬ್ದಗಳು: ಅಂಕ್ಕೆ (ನಾ). [ಸಂ. ಅಂಕ] ; ವಿದ್ವಾಂಸ (ನಾ). (ಸಂ. ವಿದ್ವಸ್‌] ; 
ಹನುಮಂತ (ನಾ). [ಸಂ. ಹನುಮತ್‌]; ಧನವಂತ (ನಾ). [ಸಂ. ಧನವತ್‌]. 

111. ನ್‌ ಪ್ರತ್ಯಯ ಸಮನ್ವಿತವಾದ ಶಬ್ದಗಳು: ಅಜ್ಞಾನ (ನಾ). ಅಜೀರ್ಣ (ಗು). [ಸಂ. (ಅ-* ಜ್ಞಾನ) ; (ಸಂ. ` 
(ಆ-* ಜೀರ್ಣ)] ಮುಂತಾಗಿ ಬಿಡಿಸಿ ತೋರಿಸುವುದಿಲ್ಲ. ಅಜ್ಞಾನ (ನಾ). [ಸಂ.]; ಅಜೀರ್ಣ (ನಾ). [ಸೆ.] ಎಂದು 
ಸೂಚಿಸಿದೆ. 

1೪. ಉಪಸರ್ಗ ಸೇರಿದ ರೂಪಗಳು: ಮರಭಿಮಾನ (ನಾ). [ಸಂ.]; ನಿಷ್ಕಾರಣ (ನಾ). [ಸಂ.]; ಸಕಾರಣ (ನಾ). [ಸಂ.] ; 
ನಿರಂತರ (ನಾ). [ಸಂ]. ಇವನ್ನು [ದುರ್‌ * ಅಭಿಮಾನ] ; [ನಿಃ * ಕಾರಣ] ಎಂದು ಮುಂತಾಗಿ ಬಿಡಿಸಿ ತೋರಿಸುವುದಿಲ್ಲ. 
ನಿತ್ಯಸಮಾಸಗಳನ್ನು ಬಿಡಿಸಿ ತೋರಿಸುವುದಿಲ್ಲ. ಉದಾ-- ದಂಪತಿ [ಸಂ. ದಂಸತೀ]. 

ಸಂಸ್ಕ್ರತ ಸಮಾಸಗಳಲ್ಲಿ ಸೇರಿರುವ ಬೇಕಿ ಬೇಕೆ ಶಬ್ದರೂಪಗಳನ್ನು ಮಾತ್ರ ಬಿಡಿಸಿ ತೋರಿಸಿದೆ. ಆದರೆ ರೂಪಸಿದ್ಧಿಗೆ ಸಹಾಯಕ 

ವಾದ ಪ್ರತ್ಯಯವೇ ಮೊದಲಾದ ಇತರ ಅಂಶಗಳನ್ನು ನಿರ್ದೇಶಿಸಿಲ್ಲ. ಅಂಥ ಕಡೆ ಯಾವುದೋ ಅಂಶವನ್ನು ಹೇಳದೆ ಬಿಟ್ಟಿ ದೆಯೆಂದು 
ಸೂಚಿಸುವ ಸಲುವಾಗಿ ಸಣ್ಣ ಅಡ್ಡಗೆರೆ (—-Hyphen) ಯನ್ನು ಹಾಕಿದೆ. ಉದಾ ಕೆಂಜಾಕ್ಷ (ನಾ). [ಸಂ. (ಕಂಜ ಅಕ್ಷಿ* -)]. ಪದ್ಮನಾಭ 
(ನಾ). [ಸಂ. (ಸದ್ಮ * ನಾಭಿ * -)]. ಈ ಉದಾಹರಣೆಗಳಲ್ಲಿ [ಕಂಜ * ಅಕ್ಷಿ] ; [ಪದ್ಮ * ನಾಭಿ] ಎಂಬ ಶಬ್ದಗಳು ಕೂಡಿದಾಗ ಅವುಗಳ ಜೊತೆಗೆ 
ಬೇರೆ ಯಾವುದೋ ಪ್ರತ್ಯಯ ಸೇರಿದೆ. ಕಂಜದಂತೆ ಅಕ್ಷಿಯುಳ್ಳವನು ಯಾವನೋ ಅವನು, ಪದ್ಮದಂತೆ ನಾಭಿಯುಳ್ಳವನು ಯಾವನೋ 
ಅವನು ಎಂಬ ಅರ್ಥ ಬರುವಂತೆ ಸೇರಿರುವ ಆ ಪ್ರತ್ಯಯವನ್ನು ಇಲ್ಲಿ ಕೊಡದೆ ಬಿಟ್ಟದೆಯೆಂದು ಈ ಸಣ್ಣ ಅಡ್ಡಗೆರೆ ಸೂಚಿಸುತ್ತದೆ. 

ಈ ಕೆಳಗಿನ ಉದಾಹರಣೆಗಳಿಂದ ಮತ್ತೆ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸಬಹುದು. "ಅಗ್ರೇಸರ' ಶಬ್ದದ ನಿಷ್ಟತ್ತಿವಿಭಾಗದಲ್ಲಿ 

(ಸಂ.] ಎಂದು ಮಾತ್ರ ಸೂಚಿಸಿದೆ. ಆದರೆ "ಅಗ್ರೇದಿಧಿಷು' ಶಬ್ದದ ನಿಷ್ಪತ್ತಿಯಲ್ಲಿ [ಸಂ. ಅಗ್ರೇದಿಧಿಸೂ (ಅಗ್ರೇ + ದಿಧಿಷೂ)] ಎಂದು ಬಿಡಿಸಿ 
ಕೊಟ್ಟಿದೆ. ಇಲ್ಲಿ ದುಂಡು ಕಂಸದೊಳಗೆ ಬಿಡಿಸಿ ತೋರಿಸಿರುವ "ಅಗ್ರೇ? ಮತ್ತು "ದಿಧಿಷೂ' ಇವು ಈ ರೂಪಗಳಲ್ಲಿ ಮುಖ್ಯ ಉಲ್ಲೇಖಗಳಾಗಿ 
ಈ ನಿಘಂಟಿನಲ್ಲಿ ಬಂದಿಲ್ಲ. ಅಗ್ರ, ದಿಧಿಸು ಈ ರೂಪದಲ್ಲಿ ಮುಖ್ಯಉಲ್ಲೇಖವಾಗಿ ಬಂದಿವೆ. ನಿಷ್ಟತ್ತಿಭಾಗದಲ್ಲಿ ದುಂಡುಕಂಸದೊಳಗೆ 
ಬಂದಿರುವ ಎಲ್ಲ ಶಬ್ದಗಳೂ ಈ ನಿಘಂಔಟನಲ್ಲಿ ಮುಖ್ಯ ಶಬ್ದಗಳಾಗಿ ಎಡೆಪಡೆಯದಿರಬಹುದು. ಉದಾ-- ಅಂತರ್ನಾಸ (ನಾ). 
[ಸೆಂ. (ಅಂತರ್‌ + ವಾಸ್ಕ)]. ಈ ಉದಾಹರಣೆಗಳಿಂದ ಈ ರೀತಿಯ ಶಬ್ದಗಳು ಸಮಾಸದ ಪೂರ್ವಪದಗಳಾಗಿ ಬಂದಾಗ ಯಾವ ರೂಪದಲ್ಲಿ 
ನಿಲ್ಲುತ್ತವೆ ಎಂಬುದನ್ನು ಅರಿತುಕೊಳ್ಳಬಹುದು. ಸಮಾಸದ ಪೂರ್ವಪದಗಳಾಗಿ ಬರುವ ಇಂಥ ಶಬ್ದಗಳಿಗೆ ಸ್ವತಂತ್ರ ಅಸ್ಮಿತ್ವವಿಲ್ಲದ ಪಕ್ಷದಲ್ಲಿ 
ಅಂತಹ ಶಬ್ದಗಳನ್ನು ಮುಖ್ಯ ಶಬ್ದಗಳಾಗಿ ಕೊಡುವುದಿಲ್ಲ. ನಿಷ್ಪತ್ತಿಭಾಗದಲ್ಲಿ ಆ ಶಬ್ದಗಳ ಮುಂಜೆ ಒಂದು ಬಿಂದುವನ್ನು ಹಾಕಿ ಸೂಚಿಸ 


ಲಾಗಿಜಿ. ಉದಾ-- ಅಸ್ಮತ್ಕ್‌, ಅಸ್ಮದ್ಕ್‌. 


ದೇಶ್ವಶಬ್ದಗಳು :-- ದೇಶ್ಯಶಬ್ದಗಳಿಗೆ ಅವುಗಳ ರಚನೆ ಸ್ಪಷ್ಟವಾಗುವಂತೆ ಪ್ರಕೃತಿ ಪ್ರತ್ಯಯಾದಿಗಳನ್ನು ನಿಭಜಿಸಿ ತೋರಿಸಿದೆ. 
ಉದಾ ಅಗಸಗಿತ್ತಿ (ನಾ). [ಅಗಸ * -ಗಿತ್ತಿ]; ನೋಂಪಿ (ನಾ). [ನೋನ್‌ * -ಪಿ] ; ಅಣೈ [ಆಣ್‌ + ಇಕೆ]. 

ಸಮಾಸಗಳಲ್ಲಿ ಸೇರಿರುವ ಬೇರೆ ಬೇರೆ ಪ್ರಕೃತಿರೂಪಗಳನ್ನೂ ಕೊನೆಯಲ್ಲಿ ಸೇರುವ ಅಂತ್ಯ ಪ್ರತ್ಯುಯಗಳನ್ನೂ ನಿರ್ದೇಶಿಸಲಾಗಿದೆ. 
ಇದು ವ್ಯಾಕರಣಸಮ್ಮತವಾದ ವಿಗ್ರಹವಾಕ್ಯವೆಂದು ಭಾವಿಸಲಾಗದು. ಖಚಿತವಾಗಿರುವಷ್ಟು ಭಾಗವನ್ನು ಮಾತ್ರ ತೋರಿಸಿ ಉಳಿದಿದ್ದನ್ನು ಅಡ್ಡ 
ಗೆರೆಯ ಮೂಲಕವಾಗಲಿ ಪ್ರಶ್ನಾರ್ಥಕ ಚಿಹ್ನೆಯ ಮೂಲಕವಾಗಲಿ ಸೂಚಿಸಲಾಗುವುದು. ಲೋಪಾಗಮಾದಿ ಸಂಧಿಕಾರ್ಯಗಳನ್ನೂ ಮಧ್ಯದಲ್ಲಿಯ 
ಆಗಮಗಳನ್ನೂ ತೋರಿಸುವುದಿಲ್ಲ. ಉದಾ ತೊಗುಂಜೊಡರ್‌ (ನಾ). [ತೂಗು * ಸೊಡರ್‌]; ಅಳ್ಳ್‌ಜಂಗೊಳ್‌ (ಕ್ರಿ). [ಅಕ್ಕಜ * ಕೊಳ್‌] ; 
ಅದಿರುದುಟ (ನಾ). [ಅದಿರು * ತುಟ] ; ನಾಣಿಲಿ (ನಾ). [ನಾಣ್‌ * -ಇಲ್ಕಿ] ; ಬಳೆಗಾಜೀತಿ (ನಾ). [ಬಳೆಗಾಜ + -ಇತಿ]. 

ಸಮಾಸಶಬ್ದಗಳು ರೂಪದಲ್ಲಿ ಒಂದೇ ಆದರೂ ಬೇರೆ ಬೇರೆ ಮೂಲದವಾಗಿದ್ದು ಒಂದಕ್ಕಿಂತ ಹೆಚ್ಚು ಉಲ್ಲೇಖಗಳಾಗಿ ನಿಘಂಟನಲ್ಲಿ 
ಪ್ರತ್ಯೇಕ ಸ್ಥಾನ ಪಡೆದಿದ್ದ ಸಂದರ್ಭದಲ್ಲಿ ಆಯಾ ಉಲ್ಲೇಖದ ಸಂಖ್ಯೆಯನ್ನು ಜೊತೆಯಲ್ಲಿಯೇ ಕೊಡಲಾಗುವುದು. ಉದಾ ಅಚ್ಚು ಕಟ್ಟು 
(ನಾ). [ಅಚ್ಚಾ ? * ಕಟ್ಟು); ಅಚ್ಚರಿವಡೆ (ಕ್ರಿ). [ಅಚ್ಚರಿ * ಪಡೈ); ಅಚ್ಚರಿಗನಿ (ಕ್ರಿ). [ಅಚ್ಚರಿ * ಕನಿ]; ಅಚ್ಛಮುತ್ತು (ನಾ). 
[ಅಚ್ಚ * ಮುತ್ತು] ; ಅಚ್ಚು ಮೆಚ್ಚು (ನಾ). (ಅಚ್ಚು * ಮೆಚ್ಚು]. 

ತದ್ಭನ ಶಬ್ಧಗಳು :-- ಸಂಸ್ಕೃತ ಅಥವಾ ಪ್ರಾಕೃತದಿಂದ ಬಂದ ಶಬ್ದಗಳನ್ನು ಮಾತ್ರ ತದ್ಭವ ಎಂದು ಪರಿಗಣಿಸಲಾಗಿದೆ. 
ತದ್ದವಗಳ ಮೂಲವನ್ನು ನಿಷ್ಪತ್ತಿಚಿಹ್ನೆ(£)ಯ ಮೂಲಕ ಸೂಚಿಸಿದೆ. ಉದಾ ಬಕುತಿ (ನಾ). [ಆ ಸಂ. ಭಕ್ತಿ]; ಜತನ (ನಾ). [ಆ ಸಂ. 
ಯತ್ನ). ಕನ್ನಡದಲ್ಲಿ ಬಳಕೆಯಲ್ಲಿರುವ ತದ್ಭವ ಮೂಲಭಾಷೆಯಿಂದ ನೇರವಾಗಿ ಬಾರದೆ ಬೇರೆ ಭಾಷೆಯ ಮೂಲಕ ಬಂದಿರುವ ಪಕ್ಷದಲ್ಲಿ ನೇರ 
ಸಂಪರ್ಕವುಳ್ಳ ಶಬ್ದವನ್ನು ನಿಷ್ಪತ್ತಿ ಚಿಹ್ನೆಯಿಂದ ಸೂಚಿಸಿ ಆ ಶಬ್ದದ ಮುಂದೆ ಓರೆಯಾದ ಲಂಬಗೆರೆ (1) ಯನ್ನು ಕೊಟ್ಟು ಮೂಲಶಬ್ದವನ್ನು 
ಸೂಚಿಸಿದೆ. ಉದಾ ಕಂಬ (ನಾ). (ಆ ಪ್ರಾ. ಕಂಭೋ. / ಸಂ. ಸ್ಕಂಭ]; ಅರಸ (ನಾ). (೮ ತಮಿ. ಅರಶನ್‌ / ಸಂ. ರಾಜನ್‌]. ಸಂಸ್ಕೃತ 
ಭಾಷೆಯಲ್ಲಿನ ಸಂಭ ಎಂಬ ಶಬ್ದ ಪ್ರಾಕೃತದಲ್ಲಿ ಕಂಭೋ ಎಂದಾಗಿ, ಪ್ರಾಕೃತದ ಮೂಲಕ ಕನ್ನಡಕ್ಕೆ ಬಂದು ಕಂಬ ಆಯಿತು; ಸಂಸ್ಕೃತದ 
ರಾಜನ್‌ ಶಬ್ದ ತಮಿಳಿನಲ್ಲಿ ಅರಶನ್‌ ಎಂದಾಗಿ, ತಮಿಳಿನ ಮೂಲಕ ಕನ್ನಡಕ್ಕೆ ಬಂದು ಅರಸ ಆಯಿತು: ಎಂದು ಅಭಿಪ್ರಾಯ. 


XXII 


ಅನ್ಯದೇಶ್ಯ ಶಬ್ದಗಳು :-- ಮುಖ್ಯ ಶಬ್ದ ಯಾವ ಭಾಷೆಯದೆಂದು ಗೊತ್ತಿರುವಾಗ ಆ ಭಾಷೆಯ ಹೆಸರನ್ನು ಸೂಚಿಸಲಾಗುವುದು. 
. ಮೂಲಭಾಷೆ ಗೊತ್ತಿಲ್ಲದಾಗ *ಅನ್ಯದೇ. ಎಂದು ಹೇಳಲಾಗುವುದು. ಈ ಅನ್ಯದೇಶ್ಯ ಶಬ್ದಗಳಿಗೂ ಆಯಾ ಶಬ್ದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ 
ವಾದ ಕೆಲವು ಇತರ ಭಾಷೆಗಳಿಂದ ಮಾತ್ರ ಸಂವಾದಿ (Equivalent) ಶಬ್ದಗಳನ್ನು ಕೊಡಲಾಗುವುದು. ಹೀಗೆ ಕೊಡುವಾಗ ಕನ್ನಡಕ್ಕೆ ನೇರ 
ಸಂವರ್ಕವಿರಬಹುದೆಂದು ತೋರುವ ಶಬ್ದಗಳನ್ನು ಮೊದಲೂ ಉಳಿದುವನ್ನು ಆಮೇಲೂ ನಿರ್ದೇಶಿಸಲಾಗುವುದು. ಉದಾ-- ಅಕ್ಕಲ್ಕು 
(ನಾ). [- ಅರೆ. ಪಾರ. ಹಿಂ. ಅಕ್ಸಾ; ಮರಾ. ಆಕ್ಕಲ್‌ / ತುಳು, ಅಕಲು, ಅಕ್ಕಲು]. ಅಂಗ್ರೇಜಿ (ನಾ). (ಉಕ). [-ಓಿಂ. ಅಂಗ್ರೇಜೀ; 
ಮರಾ. ಅಂಗ್ರೇಜ್‌, ಅಂಗ್ರೇಜೀ ೮ ಇಂ. ೫೧6118] ಅಂಬರು (ನಾ). [<- ಇಂ. Amೀ: < ಅರ. ಅಂಬರ್‌ / ಹಿಂ. ಅಂಬರ್‌]. ಅಜಾರಿ (ನಾ). 
[«- ಅರ. ಪಾಠ, ಹಿಂ. ಮರಾ. ಅಜಾರ್‌, ಅಜಾರ್‌]. 


ಅನ್ಯದೇಶ್ಯ ಶಬ್ದಗಳಿಗೆ "ಆಗು ' ಎಂಬ ಧಾತುವೂ, -ಇಸು ಮುಂತಾದ ಪ್ರತ್ಯಯವೂ ಸೇರಿ ಆಗುವ ರೂಪಗಳಿಗೆ ನಿಷ್ಪತ್ತಿಯನ್ನು 
ಕೊಡುವಾಗ ಈ ಮುಂದಿನ ಕ್ರಮವನ್ನು ಅನುಸರಿಸಿದೆ. ಉದಾ ಅಜಪ್‌ ಆಗು (ಕ್ರಿ). [ಅಜಪ್ಕ್‌ * ಅಗ್ಗು. P ಅಜಪ್‌ «- ಅರ. ಪಾರ. ಹಿಂ. 
ಮರಾ. ಅಜಬ್‌ ಇ ಆಶ್ಚರ್ಯಕರ, ವಿಚಿತ್ರ]. ಅಟಿಕಾಯಿಸು (ಕ್ರಿ). [ಅಟಕ್ಕಾ * -ಇಸ್ಕು. £ ಅಟಕಾ « ಹಿಂ. ಅಟಿಕಾನಾ]. 


ಜ್ಞಾತಿಶಬ್ದಗಳು ಸ ದೇಶ್ಯ ಶಬ್ದಗಳಿಗೆ ಇತರ ಸೋದರ ಭಾಷೆಗಳಲ್ಲಿ ದೊರೆಯುವ ಜ್ಞಾತಿ ಶಬ್ದಗಳನ್ನು ಕೊಟ್ಟಿದೆ. ಅರ್ಥ 
ಭೇದವಿದ್ದಲ್ಲಿ ಮಾತ್ರ ಅರ್ಥವನ್ನು ಬರೆದು ತೋರಿಸಿದೆ. ಜ್ಞಾತಿ ಶಬ್ದಗಳನ್ನು ಈ ಕೆಳಗಿನ ಅನುಕ್ರಮದಲ್ಲಿ ಕಾಣಿಸಿದೆ. ತಮಿ. (ತಮಿಳು); 
ಮಲ. (ಮಲಯಾಳ) ; ತುಳು. ; ಕೊಡ. (ಕೊಡಗು); ತೆಲು. (ತೆಲುಗು) ; ಕೊಲಾ. (ಕೊಲಾಮಿ) ; ನಾಯ್ಕಿ. ಪರ್ಜಿ. ಗಡಬ. ಗೊಂಡಿ. 
ಕುಣ. ಕುನಿ. ಕುರುಖ್‌. ಮಲ್ತೊ. ಬ್ರಾಹುಈ. 


ತಮಿಳು ಶಬ್ದಗಳನ್ನು ಕನ್ನಡ ಅಕ್ಷರಗಳಲ್ಲಿ ಬರೆದು ತೋರಿಸುವಾಗ ಈಗಿನ ಶಿಷ್ಟರ ಉಚ್ಚಾರಣೆಯನ್ನು ಗಮನಿಸಿ ಬರೆಯಲಾಗಿದೆ. 
ತಮಿಳು ನಿಘಂಟಿನಲ್ಲಿ ಕೊಟ್ಟಿರುವ ಕಾಗುಣಿತಗಳನ್ನೇ ಕೊಡಲಾಗಿದೆ. 


ಮೊದಲು ನಿಷ್ಪತ್ತಿಯನ್ನೂ ಆಮೇಲೆ ಜ್ಞಾತಿ ಅಥವಾ ಸಂವಾದಿ ಶಬ್ದಗಳನ್ನೂ ಕೊಬ್ಬಿದೆ. ಜ್ಞ್ಯಾತಿಶಬ್ದಗಳನ್ನು ಪ್ರಾರಂಭಿಸುವ 
ಮೊದಲು ಎರಡು ಲಂಬರೇಖೆ (1) ಗಳಿಂದ ಭೇದವನ್ನು ಸೂಚಿಸಿದೆ. ಉದಾ ಅಚ್ಚಾ೪* (ನಾ). [ಅಚ್ಚ * ಆಳ್ಕ್‌. 1 ತೆಲು. ಅಚ್ಚ್ರಾಳಿ, 
ಅಚ್ಚಾಳು - ಒಂಟ ಮನುಸ್ಮ, ತೊಂದರೆಯಿಲ್ಲದವನು]. ಅಡಂಗ್ಕು (ನಾ). [ದೇ. ॥ ತಮಿ. ಅಡಜ್ಞು ; ತುಳು. ಅಡೆಂಗು, ಡೆಂಗುನಿ; ತೆಲು. ಅಡಗು ; 
ಕೋಲಾ, ಡಾಂಗ್‌]. 


ಶಬ್ದಗಳಿಗೆ ನಿಷ್ಪತ್ತಿ ಕೊಡುವಾಗ ಇದುವರೆಗಿನ ಸಂಶೋಧನೆಗಳಿಂದ ಖಚಿತವಾಗಿರುವಷ್ಟನ್ನು ಮಾತ್ರ ನಿಘಂಟನಲ್ಲಿ ತೋರಿಸಿದೆ. 
ನಿಪ್ಪತ್ತಿ ಭಾಗದಲ್ಲಿ ಜ್ಞಾತಿ ಅಥವಾ ಸಂವಾದಿ ಶಬ್ದಗಳ ರೂಪಗಳನ್ನು ತೋರಿಸುವಾಗ ಅವುಗಳ ಪ್ರಕೃತಿರೂಪದಲ್ಲೇ ತೋರಿಸಲಾಗುವುದು. 


ಆಧಾರ ಅಥವಾ ಪ್ರಯೋಗವಿಲ್ಲದ ಶಬ್ದಮೂಲಗಳು ಪುನರ್ರಚಿತ (Re-constructed) ವಾದುವೆಂದು ಭಾವಿಸಿ ಅಂಥ ಶಬ್ದಗಳ 
ಎಡಪಕ್ಕದಲ್ಲಿ ನಕ್ಷತ್ರ (*) ಚಿಹ್ನೆಯನ್ನು ಹಾಕಿದೆ. ಉದಾ-- ಅಂಗಚಿತ್ತ (ನಾ). (ಪ್ರಾ. ಅಂಗಳಿತ್ತ (ಆ ಸಂ. * ಅಂಗಕ್ಷಿಪ್ತ)]. 

ದೇಶ್ಯ ಶಬ್ದಗಳಿಗೆ "ಜೀ? ಎಂದೂ, ಸಂಸ್ಕೃತ ಶಬ್ದಗಳಿಗೆ "ಸಂ? ಎಂದೂ, ಬೇರೆ ಬೇರೆ ಭಾಷೆಗಳ ಶಬ್ದಗಳಿಗೆ "ಅನ್ಯಜೀ? ಎಂದೂ 
ಸೂಚಿಸಿದೆ. ವ್ಯುತ್ಪತ್ತಿ ಗೊತ್ತಿಲ್ಲದಿರುವಾಗ ಪ್ರಶ್ನ (?) ಚಿಹ್ನೆಯನ್ನು ಹಾಕಿದೆ. 


೬. ವಿರಾಮ ಚಿಹ್ನೆಗಳು (Punctuation marks) 


1. (-) ಪೂರ್ಣವಿರಾಮ (೫೬11 stop) 


ಮುಖ್ಯ ಉಲ್ಲೇಖಗಳ ವಾಚಕ ನಿರ್ದೇಶನವಾದ ಅನಂತರವೂ, ಅರ್ಥಚ್ಛಾಯೆಯನ್ನು ತೋರಿಸುವ ೧, ೨ ಮುಂತಾದ 
ಸಂಖ್ಯೆಗಳ ಮುಂದೆಯೂ, ಅರ್ಥಪ್ರಯೋಗಗಳೇ ಮೊದಲಾದ ಎಲ್ಲ ವಿವರಗಳೂ ಮುಗಿದು ನಿಷ್ಪತ್ತಿಯನ್ನು ಪ್ರಾರಂಭಿಸುವ 
ಮೊದಲೂ, ಉದ್ಧರಿಸಿದ ಪ್ರಯೋಗಗಳ ಆಕರಗಳ ಸಂಕ್ಷಿಪ್ತ ಸೂಚನೆ ಮುಗಿದ ಮೇಲೆಯೂ, "ನೋ', "ಪರಾ, ಹೋ 
ಮುಂತಾದ ಸಂಕೇತಗಳ ಮುಂದೆಯೂ, ನಿಷ್ಟತ್ತಿಯಲ್ಲಿ ಸಮಾಸಗಳನ್ನು ಬಿಡಿಸಿ ತೋರಿಸಿದ ಮೇಲೆ ಜ್ಞಾತಿ ಅಥವಾ 
ಸಂವಾದಿ ಶಬ್ದಗಳನ್ನು ಕೊಡುವುದಕ್ಕೆ ಮೊದಲೂ ಪೂರ್ಣವಿರಾಮ ಚಿಹ್ನೆಯನ್ನು. ಬಳಸಿದೆ. .ಉದಾ-- ಅಂಟಿರಳೆ 
(ನಾ). ಒಂದು ಜಾತಿಯ ಗಿಡ; ಅಂಟವಾಳ. ಅಂಟಕ್ಕು (ಕ್ರಿ). ೧. ಅಂಟಿಸು. ೨. ನಾಟಔಹಾಕು; ಕಸಿಮಾಡು (8). 
೩. ಬೆಂಕಿಹಚ್ಚು (ಸ್ಕಾಂಡಂ). ಅಕ್ಕಯ್ಯ (ನಾ). ಅಕ್ಕನನ್ನು ಪ್ರೀತಿಯಿಂದ ಕರೆಯುವ ಮಾತು: ಅಕ್ಕ ಕೇಳವ್ವ, ಅಕ್ಕಯ್ಯ 
ನಾನೊಂದ ಕನಸ ಕಂಡೆ (ಮಹದೇ. ೧೫-೨). ಅಟ್ಟುಕುಳಿ "ಅಟ್ಟುಗುಳಿ' ನೋ. ಅಟ್ಟಿ (ಗು). ದಟ್ಟವಾದ ; ಒತ್ತಾದ (?). 
"ಅಟ್ಟಾಗು' ಪರಾ. ಅಚ್ಚು ಬೆಲ್ಲ (ನಾ). ಉಂಡೆ ಬೆಲ್ಲ ಹೋ. ಅಕ್ಕಾಜಿ (ನಾ). ಐ ಅಣ್ಣಾಜಿ, ಭಾನಾಜಿ, ಮಾವಾಜಿ 
ಇತ್ಯಾದಿ ಹೋ, ಅಟಮಟಸು (ಕ್ರಿ). [ಅಟಮಟ + -ಇಸ್ಕು. / ತೆಲು, ಆಟನುಟಂಚು]. 


I. 


111. 


IV. 


VI. 


೪1], 


XXIV 


(,) ಅಲ್ಪನಿರಾಮ (Comma) 
೧. ಪ್ರಧಾನ ಶಬ್ದ ಮತ್ತು ಅದರ ಇತರ ರೂಪಗಳನ್ನು ಒಂದೆದೆ ಉಲ್ಲೇಖಿಸುವಾಗ ಮಧ್ಯದಲ್ಲಿ ಅಲ್ಬವಿರಾಮವನ್ನು ಬಳಸ 
ಲಾಗಿದೆ. ಉದಾ-- ಅಕ್ಕಲ್ಯು, ಅಖಲು. ಅಂಕೆಕಾಜ್ಕಿ ಅಂಕಂಗಾಟ, ಅಂಕಗಾಲ. 
೨. ಸಂಕೇತಸೂಚನೆಗಳಲ್ಲಿ ಸಂಪುಟ ಭಾಗಗಳನ್ನು ಸೂಚಿಸುವ ಅಂಕಿಗಳ ಮುಂದೆ ಅಲ್ಪವಿರಾಮವನ್ನು ಬಳಸಲಾಗಿದೆ. 
ಉದಾ ಅಂಕೆ (ಮೈಆರಿ. ೧೯೩೮, ೧೬-೧೦ ; 1762). ಅಕಯ್ಯ (ನಿಕ. ೫1೪, ನಾಗಮಂ. ೧೧೧-೩; 961). ಅಂಬಲಗೊಟ್ಟಿಗೆ 


(ಸೌಇಇ. IX-ii, 9೪೪೬-೬೦; 1436). 


(;) ಅರ್ಧವಿರಾಮ (5608100108) 

೧. ಒಂದೇ ಬಗೆಯ ಅರ್ಥವಿರುವಲ್ಲಿಯೂ, ಅರ್ಥದ ಛಾಯೆ ಸ್ವಲ್ಪಮಟ್ಟಿಗೆ ಭಿನ್ನವಾಗಿರುವಾಗಲೂ ನಡುವೆ ಅರ್ಧವಿರಾಮವನ್ನು 
ಬಳಸಲಾಗಿದೆ. ಉದಾ-- ಅಗಣಿತ (ಗು). ೧. ಎಣಿಸಿಲ್ಲದ ; ಲೆಕ್ಕವಿಲ್ಲದ; ಲೆಕ್ಕಕ್ಕೆ ಮಾರಿದ. ಅಕ್ಕರಗೊಟ್ಟ (ನಾ). 
ವಿದ್ವಾಂಸರ ಸಭೆ; ವಿದ್ವಾಂಸಕೊಡನೆ ಮಾಡುವ ಚರ್ಚೆ ಸಲ್ಲಾಪ ಮುಂತಾದವು. 

೨. ಪ್ರಯೋಗವನ್ನು ಕೊಡುವಾಗ ಒಂದು ಪ್ರಯೋಗ ಮುಗಿದು ಮತ್ತೊಂದು ಪ್ರಯೋಗ ಪ್ರಾರಂಭವಾಗುವ ಮುನ್ನ ಅವುಗಳ 
ನಡುವೆ, ಅರ್ಧವಿರಾಮವನ್ನು ಬಳಸಲಾಗಿದೆ. "ಅಕ್ಕ' ಮೊದಲಾದ ಶಬ್ದಗಳಿಗೆ ಕೊಟ್ಟಿರುವ ಉದಾಹರಣೆಗಳನ್ನು ನೋಡಿ. 

೩. ಸಂಕೇತಸೂಚನೆಗಳಲ್ಲಿ ಎಲ್ಲಾ ವಿವರಗಳು ಮುಗಿದ ಮೇಲೆ ಕಾಲನಿರ್ದೇಶಕ್ಕೆ ಮೊದಲು ಈ ಚಿಹ್ನೆಯನ್ನು ಬಳಸಲಾಗಿದೆ. 
ಉದಾ ಅಕೆಸಾಲೆವಾಳು (ನಾ)... (ಸೌಇಇ. 1-1, ೧೨೩-೨೬; 1059). 


(:) ವಿನರಣವಿರಾಮ (Colon) 
ಶಬ್ದಕ್ಕೆ ಅರ್ಥವನ್ನು ಕೊಟ್ಟ ಮೇಲೆ ಪ್ರಯೋಗಗಳನ್ನು ಪ್ರಾರಂಭಿಸುವ ಮೊದಲು. ವಿವರಣವಿರಾಮವನ್ನು ಉಪಯೋಗಿಸ 
ಲಾಗಿದೆ. ಉದಾ ಅಂಕಿಸ್ಕು (ಕ್ರಿ). ಬಳಿ; ಲೇಪಿಸು: ಕುಂಕುಮದೊಳ್ತುಡಿವೆರೆದಿರ್ದ ಕಮ್ಮೆಣ್ಣೆಯ ಪಂಕವನುತ್ತಮಾಂಗ 
ದೊಳು ಅಂಕಿಸಿಕೊಂಡಿರ್ದಳವಳು (ಕುರಾಸಾಂ. ೩೩-೯೨). ಅಕೆರ್ಯ (ಅ). ತೆರಿಗೆಯಿಲ್ಲದೆ : ಭಟ್ಟರ್ಗ್ಗೀ ಗಲ್ಲಿ ಒಡ್ಡೆಲಿ ಅಪತ್ತೊನ್ನಿ 
ವಿಟ್ಟಾರಕರ (ಮೈ ಆಂ. ೧೯೩೬, ೧೬-೧೬; ಸು. 450). 


(43 5) ಉದ್ಧರಣಜಿಹ್ನೆಗಳು (Quotation marks) 


ನಿಘಂಟು, ವ್ಯಾಕರಣ, ಲಕ್ಷಣಗ್ರಂಥಗಳಿಂದ ಅರ್ಥಕ್ಕೆ ಆಧಾರವನ್ನು ಸೂಚಿಸುವಾಗ ಎರಡೆರಡಿರುವ ಉದ್ದ ರಣಚಿಹ್ನೆ 
ಗಳನ್ನು ಬಳಸಲಾಗಿದೆ. ಅಂಕ್ಕ (ನಾ). ೫. ಭಾರವನ್ನು ಎತ್ತು ವುದಕ್ಕೆ ಉಪಯೋಗಿಸುವ ಹಾರೆ; ಸನ್ನೆ ಕೋಲು; 
“ಅಂಕವೆನೆ ಭಾರವೆತ್ತುವದಕ್ಕುಂ ” (ಕಶರ. ೧೦). ೬. ತೊಡೆ: “ಅಂಕಮುತ್ತ ಕೈಂಗಮಕ್ಕು? (ಮಂಗರಾ. ೯೩-೧೭). "ನೋ? "ಪ "ಸ 
ಇವುಗಳನ್ನು ಸೂಚಿಸುವಲ್ಲಿ ಒಂದೊಂದು ಇರುವ ಉದ್ಭರಣಚಿಹ್ನೆಗಳನ್ನು ಬಳಸಲಾಗಿದೆ. sie aE 
ನೋ. ಅಂಕೆಗದ್ಯಾಣ (ನಾ). "ಅಂಕಡೆಟ್‌', "ಅಂಕವಣ', "ಅಂಕಸುಂಕ' ಪರಾ. 


[] ಚೌಕಕೆಂಸೆ (Square bracket) 


ನಿಷ್ಟುತ್ತಿಭಾಗವನ್ನು ಚೌಕಕಂಸದಲ್ಲಿ ತೋರಿಸಲಾಗುವುದು. ಉದಾ ಅಂಕುರಿಸು (ಕ್ರಿ). [ಅಂಕುರ + -ಇಸ್ಕು] 
ಪ್ರಯೋಗಗಳಲ್ಲಿ ಪಾಠಾಂತರಗಳನ್ನು ಸೂಚಿಸುವಲ್ಲಿ ಚೌಕಕಂಸ ವನ್ನು ಬಳಸಿದೆ. ಉದಾ ಅಂಗಜಾವ (ನಾ). ಏನು 
ಕಾರಣ ನೀವು ಬಾಣನ ಬಾಗಿಲ ಕಾಯ್ದಿರಿ? ಡಿಂಗರಿಗನ ಮನೆಗೆ ಅಂಗಜಾವ [ಪಾಠಾಂ. ಜಾಹವ, ಜಾವಹ]ಕ್ಕೆ ಹೋಗಿದ್ದರೊಳರೆ 
ಕೂಡಲ ಸಂಗಮದೇವಾ (ಬಸವ. ೭೪೨). ಶಾಸನ ಮತ್ತು ಕಾವ್ಯಗಳಿಂದ ಪ್ರಯೋಗಗಳನ್ನು ಉದ್ಭರಿಸುವಾಗ ಅವುಗಳ 
ಸಂಪಾದಕರು ಚೌಕಕಂಸವನ್ನು ಬಳಸಿದ್ದರೆ ಅವುಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳ ಲಾಗಿದೆ. ಉದಾ-- ಅಗುರ್‌ 
(ಕ್ರಿ). ಧರೆಯೆಲ್ಲಂ ಪೊಗಟ್ಟಿಪ್ತಿರೆ [ಪುರಿ]ಗೆರೆಯೊಳಗುರ್ತು ರೋಣಮಂ ಕಾದಮರೇಶ್ವರ ಬಸು ಕಬ್ಬ 


(Aun. XI-i, ೩೬-೨೩ ; 942). 


[3] ಇ ಕೆಂಸೆ (Editorial bracket) 


[3] ಇ ಕಂಸವು ಸಂಪಾದಕರು ಸಂಯೋಜಿಸಿದ ಪಾಠವನ್ನು ಸೂಚಿಸುವಲ್ಲಿ ಬಳಸಿದೆ. ಇದನ್ನು ಸಾಮಾನ್ಯವಾಗಿ 
ಪ್ರಕೃತ ಶಬ್ದಕ್ಕೆ ಮಾತ್ರ ಉಪಯೋಗಿಸಿದೆ. ಶಾಸನಗಳಿಂದ ಪ್ರಯೋಗಗಳನ್ನು ಎತ್ತಿಕೊಂಡಾಗ ಅವುಗಳನ್ನು ತಿದ್ದ 
ಬೇಕಾದ ಸಂದರ್ಭಗಳಲ್ಲಿ £ 3 ಇ ಕಂಸವನ್ನು ಹಾಕಿದೆ. ಉದಾ-- ಅಚ್ಛವೊ [ವ?] ತ್ತಳಿಕೆ, ಅಜ್ಜವ [ವೊ ಡೆಯ, 
ಅಡಗುಶೇ [ಸೇ] ಕೆ. ಮುಖ್ಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪ್ರಯೋಗದಲ್ಲಿ ಕ್ವಚಿತ್ತಾಗಿ ಅರ್ಥವಿವರಣೆ ಮಾಡಬೇಕಾದ 


XXV 


ಸಂದರ್ಭದಲ್ಲಿ £ ] ಇ ಕಂಸವನ್ನು ಬಳಸಲಾಗಿದೆ. ಉದಾ ಅಂಕ್ಕ (ನಾ). ೧೩. ಹೆಸರು: ಚೀರಮಾಂಕಂಗೆ ಬೆಸಸಿದ 
ಭಕ್ತ ಸತ್ಯೇಂದ್ರ ಚೋಳ ಕೃತಿ (ಭಾವಟಿಂ. ೧-೪೬). £ಚೇರಮಾಂಕ- ಚೇರಮ ಎಂಬ ಹೆಸರುಳ್ಳವನು]. ಅಂಕೆಕಾಣ (ನಾ). 
೨. ಬಿರುದುಳ್ಳ ವೀರ (ಇದು ಬಿರುದಿನ ಭಾಗವಾಗಿ ಬರುವುದೂ ಉಂಟು) : ನೆಲನದಿರೆವಂದು ತಾಗಿದ ಕಕ್ಕಲನ ತಮ್ಮನಪ್ಪ 
ಬಪ್ಪುವನಂಕಕಾಜನನೊಂದೆ ಮದಾಂಥಗಂಧಸಿಂಧುರೆದೊಳೋಡಿಸಿದ (ಪಂಪಭಾ. ೯-೫೨ ವ); £ ಬಪ್ಪುವನಂಕಕಾಜ : ಬಫ್ಪುವಂ + 
ಅಂಕಕಾಣ ಎ ಬಪ್ಪುವನೆಂಬ ಅಂಕಕಾಜ ; ಇದನ್ನು ಬಪ್ಪುವನ * ಅಂಕಕಾಅ (ವ ಬಪ್ಪುವ ಎಂಬ ಒಡೆಯನ ಆಶ್ರಯದಲ್ಲಿರುವ 
ಅಂಕಕಾಜ) ಎಂದು ಬಿಡಿಸುವುದೂ ಸಾಧ್ಯ. 


‘vill. () ದುಂಡುಕಂಸ (Round bracket) 


೪ ಈ) 


ಮುಖ್ಯ ಉಲ್ಲೇಖಗಳ ಶಬ್ದುಜಾತಿಯನ್ನು, ಸಂಕ್ಷಿಪ್ರಗಳನ್ನು, ಆಕರಗಳನ್ನು, ಪರ್ಯಾಯಶಬ್ದಗಳ ಮೂಲರೂಪಗಳನ್ನು 
ಸೂಚಿಸುವಲ್ಲಿ ದುಂಡುಕಂಸವನ್ನು ಬಳಸಲಾಗಿದೆ. 

ಮುಖ್ಯ ಉಲ್ಲೇಖಗಳ ಶಬ್ದಜಾತಿ :-- ಅಕ್ಕ (ನಾ). ಅಕ್ಕೆಚ್ಚಿ (ನಾ). ಅಗಲ್ಲು (ಕ್ರಿ). -ಅ್ಯ (ಅ). ಅಕ್ಕುಡ್ಕ (ಗು). 
ಸಂಕ್ಷಿಪ್ತ :-- ಅಗಡೀದಿಗಡೀ (ಗು). (ಉಕ). 

ಆಕರ: ಅಕ್ಕನ ಚೌರಿ (ನಾ). ಒಂದು ಬಗೆಯ ಕಾಯಿಪಲ್ಯ (ಸ್ಕಾಂಡರ್‌). 

ಪರ್ಯಾಯ ಶಬ್ದಗಳ ಮೂಲರೂಪ: ಅಕ್ಕರೆಮಗೆ (ನಾ)..[ಅಕ್ಕರೈ (ಆ ಅಟ್ಕೀಟ್ಸ್‌) * ಮಗ). 


1x. - (0110176೧) 


ಈ ಚಿಹ್ನೆ ಅಕ್ಷರ ಅಥವಾ ಅಕ್ಷರಗಳ ಹಿಂದಿದ್ದಕೆ ಪ್ರತ್ಯಯವನ್ನು ಸೂಚಿಸುತ್ತದೆ; ಮುಂದಿದ್ದರೆ ಶಬ್ದದ ಆದ್ಯಂಶವನ್ನು 
ಸೂಚಿಸುತ್ತದೆ. ಉದಾ-- -ಅ್ಮ -ಅ. ಅಗ್ಗ. 


x. — (Dash) 


ಈ ಚಿಹ್ನೆ ಹಿಂದೆ ಕೊಟ್ಟಿರುವ ಶಬ್ದವನ್ನು ಸೇರಿಸಿಕೊಂಡು ಓದಬೇಕೆಂಬುದನ್ನು ಸೂಚಿಸುತ್ತದೆ. ಉದಾ ಅಡಕೆ 
ತಾಳಿಲ್ಕ ಅಡಳೆದಾಳಿಲ (ನಾ). ಒಂದು ಬಗೆಯ ಪಲ್ಯ, ತಾಳಿದ. ಇಲ್ಲಿ ತಾಳಿದ ಎಂಬುದರ ಹಿಂದೆ ಒಂದು 
ಬಗೆಯ ಎಂಬುದನ್ನೂ ಸೇರಿಸಿಕೊಂಡು, ಒಂದು ಬಗೆಯ ತಾಳಿದ ಎಂದು ಅರ್ಥಮಾಡಿಕೊಳ್ಳಬೇಕು. 


೭. ಅಕ್ಷರಗಳ ಗಾತ್ರ 


೧೨ ಪಾಯಿಂಟ್‌ ದಪ್ಪ ಅಕ್ಷರ (12 Point antic) 


೧. 
ವಿ. 


ನಿಘಂಟನಲ್ಲಿ ಬರುವ ಮುಖ್ಯ ಶಬ್ದಗಳನ್ನು ಉಲ್ಲೇಖಿಸುವಲ್ಲಿ ಈ ಅಳತೆಯ ಅಕ್ರರಗಳನ್ನು ಬಳಸಲಾಗಿದೆ. 

ಮುಖ್ಯ ಶಬ್ದದ ಜೊತೆಯಲ್ಲಿ ಕೊಟ್ಟಿರುವ ಅದರ ಇತರ ರೂಪಗಳಿಗೆ ಅರ್ಥ ಪ್ರಯೋಗಗಳನ್ನು ಕೊಡುವಾಗ ಆ ಒಂದೊಂದು 
ರೂಪಕ್ಕೂ ಈ ಅಳತೆಯ ಅಕ್ಷರವನ್ನು ಬಳಸಲಾಗಿದೆ. ಉದಾ ಅಕ್ಕೆಸಾಲೆ ಶಬ್ದದಲ್ಲಿ ಅಕಸಾಲ, ಅಕಸಾಲೆ, ಅಕ್ಕಸಾಲ, 
ಅಕ್ಕಸಾಲಿ, ಅಗಸಾಲ, ಅಗಸಾಲೆ, ಅರ್ಕಸಾಲೆ. 


೧೨ ಪಾಯಿಂಟ್‌ ಸಾದಾ ಅಕ್ಷರ (12 Point Roman) 


'೧. 


ಮುಖ್ಯ ಶಬ್ದಗಳಿಗೆ ಅರ್ಥಗಳನ್ನು ಕೊಡುವಾಗ ಈ ಅಳತೆಯ ಅಕ್ಷರಗಳನ್ನು ಬಳಸಿದೆ. ಉದಾ ಅಡಕನಗೆ (ನಾ). 
ಅದುಮಿಟ್ಟುಕೊಂಡ ನಗೆ; ಪರಿಮಿತವಾದ ನಗೆ. 

ಮುಖ್ಯ ಶಬ್ದದ ಜೊತೆಯಲ್ಲಿ ಕೊಡುವ ಅದರ ಇತರ ರೂಪಗಳಿಗೆ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಿದೆ. 
ಉದಾ ಅಕ್ಕ, ಅಕ್ಕ, ಅಕ್ಕಳ್‌ (ನಾ). 

ಒಂದು ಶಬ್ದದ ಅರ್ಥಕ್ಕೆ ಬೇರೆ ಕಡೆ "ಆ ಶಬ್ದದ ಮುಖ್ಯ ರೂಪದ ಕೆಳಗಡೆ ನೋಡಿ? ಎಂದು ನಿರ್ದೇಶಿಸುವಾಗ ಈ ಅಳತೆ 
ಅಕ್ಷರಗಳನ್ನು ಬಳಸಿದೆ. ಉದಾ ಅಕ್ಕಡ್ಕ “ಅಕ್ಬಡ' ನೋ. ಅಳಲು "ಅಕ್ಕಲ್ಮು' ಕೋ. 

ಬೇರೆ ರೀತಿ ಗೊತ್ತುಮಾಡಿಲ್ಲದ ಎಲ್ಲ ಕಡೆಗಳಿಗೂ ಈ ಅಳತೆಯ ಅಕ್ಷರಗಳನ್ನು ಬಳಸಿದೆ. ಉದಾ [ಜೈನ]. [ನೀತ್ಸೆ]. 
(ಕರಾ). (ದಕ). (ಉಕ). ನೋ. ಪರಾ. ಹೋ. (ಕ್ರಿ). (ನಾ). (ಗು). (ಪ್ರ). ಇತ್ಯಾದಿ. 

ವಿಶೇಷಾಂಶಗಳನ್ನು ವಿವರಿಸುವ ಕಡೆ ಓ ಈ ಚಿಹ್ನೆಯ ಮುಂದೆ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಿದೆ. 


೫೨೫%] 


೧೦ ಪಾಯಿಂಟ್‌ ದಪ್ಪ ಅಕ್ಷರ (10 Point antic) 


೧. ನುಡಿಗಟ್ಟುಗಳನ್ನೂ ವಿಶಿಷ್ಟರೂಪಭೇದಗಳನ್ನೂ ನಿರ್ದೇಶಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಲಾಗಿದೆ. 
ಉದಾ-- ಅಕ್ಕರ ಶಬ್ದದ ಕೆಳಗೆ ಅಕ್ಕರದ ಹೊಲಿಗೆ. ಅಟ್ಟಿ ರಬ್ದದ ಕೆಳಗೆ ಅಟ್ಟಕ್ಕೇರು. 


೨. ನಿಷ್ಪತ್ತಿ ವಿಭಾಗದಲ್ಲಿ ಭಾಷೆಗಳ ಹೆಸರುಗಳನ್ನು ನಿರ್ದೇಶಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು ಉಪಯೋಗಿಸಲಾಗಿದೆ. 
ಉದಾ ತಮಿ. ಮಲ. ತುಳು. ತೆಲು. ಹಿಂ. 


೧೦ ಪಾಯಿಂಟ್‌ ಸಾದಾ ಅಕ್ಷರ (10 Point Roman) 


೧. ಮುಖ್ಯ ಶಬ್ದಗಳಿಗೆ ಅರ್ಥಗಳನ್ನು ಕೊಟ್ಟ ಮೇಲೆ ಪ್ರಯೋಗಗಳನ್ನು ಉದ್ಧರಿಸುವಾಗ ಈ ಅಳತೆಯ ಅಕ್ಷರಗಳನ್ನು 
ಉಪಯೋಗಿಸಲಾಗಿದೆ. ಉದಾ ಅಂಗವಟ್ಟಿ, (ನಾ). ಆಗಳಾ ತುಂಗಸ್ತನೆಯ ಮಂಗಳಮಾದಂಗದೊಳಂಗವಟ್ಟಿಮಂ 
ಸಂಗಡಿಸಿದಂ ಬಟ್‌ಯೆಂ (ಬಾಧಪು. ೧-೧೦೪ ವ). 

೨. ನಿಷ್ಪತ್ತಿವಿಭಾಗದಲ್ಲಿ ಜ್ಞಾತಿಶಬ್ದಗಳನ್ನೂ, ಆ ಶಬ್ದಗಳ ಅರ್ಥಗಳನ್ನೂ ವಿವರಿಸುವಲ್ಲಿ ಈ ಅಳತೆಯ ಅಕ್ಷರಗಳನ್ನು 
ಬಳಸಿದೆ. ಉದಾ ಅಕ್ಕಿ (ನಾ). [ದೇ. ಆ * ಅರ್ಕಿ. | ತಮಿ. ಅರಿ, ಅರಿಚಿ; ಮಲ, ತುಳು. ಅರಿ; ಕೊಡ. ಅರಿ, ಅಕ್ಕಿ; 
ತೆಲು. ಅಕ್ಳುಳ್ಲು]. 


೮ ಪಾಯಿಂಟ್‌ ಸಾದಾ ಅಕ್ಷರ (8 Point Roman) 


ಮುಖ್ಯ ಶಬ್ದಗಳಿಗೆ ಕೊಡುವ ಪ್ರಯೋಗಗಳ ಆಕರಗಳನ್ನು ಸೂಚಿಸುವಾಗ ಈ ಅಳತೆಯ ಅಕ್ಷರಗಳನ್ನು ಬಳಸಲಾಗಿದೆ. 
ಉದಾ ಅಂಕ್ಕ ಶಬ್ದದಲ್ಲಿ (ಶ್ರೀಪಾಲ. ೪-೧೬) ; (ಎಕ. ೫, ಶ್ರೀನಿವಾ. ೨೭-೨೨ ; 870). 


೮. ಇತರ ಅಂಶಗಳು 


೧. ವರ್ಗಪಂಚಮಾಕ್ಷರಗಳಿಂದ ಕೂಡಿದ ಶಬ್ದಗಳಲ್ಲಿ ಬಿಂದುಸಹಿತವಾದ ರೂಪಗಳನ್ನು ಮಾತ್ರ ಈ ನಿಘಂಟಿನಲ್ಲಿ ಮುಖ್ಯ 
ಶಬ್ದಗಳಾಗಿ ಅಂಗೀಕರಿಸಲಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಬಿಂದುವಿಗಿರುವ ಸ್ಥಾನಕ್ಕೆ ಅನುಗುಣವಾಗಿ ಶಬ್ದರೂಪಗಳನ್ನು ಅಳವಡಿಸಿದೆ. 
ಇದರಂತೆ ಅಂಕ, ಅಂಗ, ಅಂಚೆ, ಅಂಜು, ಅಂಟು, ಅಂಡ, ಅಂತ, ಅಂದ, ಅಂಪು, ಅಂಬು, ಅಂಶ, ಅಂಸ್ಕ ಅಕಟ, ಅಕಾರ, ಅಕ್ಕು 
ಅಕ್ಕು ಈ ಕ್ರಮದಲ್ಲಿ ಮುಖ್ಯ ಶಬ್ದಗಳು ನಿಘಂಟಿನಲ್ಲಿ ಬಂದಿವೆ. 

೨. ಶಾಸನಗಳಿಂದ ಪ್ರಯೋಗಗಳನ್ನು ಉದ್ಭರಿಸುವಾಗ ಅಲ್ಲಿ ಶಬ್ದರೂಪವು ವರ್ಗಪಂಚಮಾಕ್ಷರ ಸಹಿತವಾಗಿದ್ದಕೆ, ವರ್ಗ 
ಪಂಚಮಾಕ್ಷರ ಸಹಿತವಾಗಿಯೂ, ಬಿಂದುಸಹಿತವಾಗಿದ್ದರೆ ಬಿಂದುಸಹಿತವಾಗಿಯೂ ಉಳಿಸಿಕೊಳ್ಳಲಾಗಿದೆ. 

೩. ಪದಗಳಲ್ಲಿ ವಿಸರ್ಗದ ಮುಂದೆ ಶ್ರ ಷ್ಕ ಸ ಕಾರಗಳು ಬಂದಾಗ ಅವುಗಳಲ್ಲಿ ವಿಸರ್ಗವಿರುವಾಗಲೂ, ವಿಸರ್ಗವಿಲ್ಲದೆ. 
ದ್ವಿತ್ಚವಾಗಿರುವಾಗಲೂ ಉಚ್ಚಾರದಲ್ಲಿ ಯಾವ ಭೇದವೂ ಕಾಣುವುದಿಲ್ಲ. ಆದ್ದರಿಂದ ಅವುಗಳನ್ನು ಈ ನಿಘಂಟಿನಲ್ಲಿ ಒಂದುಗೂಡಿಸಲಾಗಿದೆ. 
ಶ್ಯ ಷ್ಯ ಸೆ ಕಾರ ದ್ವಿತ್ವವುಳ್ಳ ರೂಪಗಳನ್ನು ಮುಖ್ಯ ಉಲ್ಲೇಖಗಳಾಗಿ ತೋರಿಸಲಾಗಿದೆ. ವಿಸರ್ಗ ಸಮೇತವಾದ ರೂಪಗಳನ್ನು ವರ್ಣಾನು 
ಕ್ರಮದಲ್ಲಿ ತೋರಿಸಿ ಮುಖ್ಯ ಉಲ್ಲೇಖಕ್ಕೆ "ನೋ? ಎಂದು ನಿರ್ದೇಶಿಸಲಾಗಿದೆ. ಉದಾ ಅಂತಃಶುದ್ಧಿ ಇ ಅಂತಶ್ಕುದ್ಧಿ. ಅಂತಃಸತ್ತ 
ಅಂತಸ್ಸತ್ತ್ವ. ದುಃಶೀಲ = ದುಶ್ಶೀಲ. ದುಃಸಂಗೆ ೬ ದುಸ್ಸಂಗ. ನಿಃಕೆಲ ಹ ನಿಷ್ಕಲ. 

೪. ರಕಾರವಿರುವ ಸಂಯುಕ್ತಾ ಕ್ಷರಗಳನ್ನು ಬರೆಯುವಾಗ ರಕಾರಕ್ಕೆ ಒತ್ತು ಕೊಟ್ಟಾಗಲಿ, ಅರ್ಕಾವೊತ್ತನ್ನು (೯) ಸೇರಿಸಿ 
ಯಾಗಲಿ ಬರೆಯಲಾಗಿದೆ. ಉದಾ ಆರ್ಯ - ಆರ್ಯ. ಸೂರ್ಯ - ಸೂರ್ಯ. 


೫. ಕೆಲವು ಶಬ್ದಗಳು ಒಂದೇ ಮೂಲದಿಂದ ಬಾರದಿದ್ದರೂ, ಕೆಲವಂಶಗಳಲ್ಲಿ ಮಾತ್ರ ಪರಸ್ಪರ ಹೋಲುವಂತೆ ಕಂಡುಬಂದಾಗ. 
ಆ ಬಗ್ಗೆ ಗಮನವನ್ನು ಸೆಳೆಯುವುದಕ್ಕಾಗಿ "ಪರಾ? - ಪರಾಮರ್ಶಿಸಿ ಎಂದು ಸೂಚಿಸಲಾಗಿದೆ. ಒಂದೇ ಮೂಲದ ಶಬ್ದಗಳನ್ನು "ನೋ? 
ನೋಡಿ ಎಂದು ನಿರ್ದೇಶಿಸಲಾಗಿದೆ. ಉದಾ ಅಟ್ಟಿನಣೆ "ಬವಣೆ ಪರಾ. ಅಕೆಸಾಲ "ಅಕ್ಕಸಾಲೆ? ನೋ. ಅಗಸೆವೂ (ನಾ). ಅಗಸೆಮರದ. 
ಹೂವು. "ಅಗಸೆವೂಗೊಂಬು' ಪರಾ. ಇಲ್ಲಿ "ಅಗಸೆವೂ? ಎಂಬ ಶಬ್ದಕ್ಕೆ ಪ್ರಯೋಗವನ್ನು ಕೊಟ್ಟಿಲ್ಲ. ಆದರೆ ಆ ಶಬ್ದವಿರುವ ಪ್ರಯೋಗವನ್ನು 
*ಅಗಸೆವೂಗೊಂಬು' ಎಂಬ ಶಬ್ದದ ಕೆಳಗೆ ಕೊಟ್ಟಿದೆ. ಅಲ್ಲಿ ನೋಡಿಕೊಳ್ಳಿ ಎಂದು ಅಭಿಪ್ರಾಯ. "ಪರಾ? "ಹೋ? ಎಂದು ನಿರ್ದೇಶಿಸಿರುವ 
ಶಬ್ದಗಳು ಅವುಗಳ ಸ್ಥಾನದಲ್ಲಿ ಮುಖ್ಯ ಉಲ್ಲೇಖಗಳಾಗಿ ನಿಘಂಟಿನಲ್ಲಿ ಬಂದಿರುತ್ತವೆ. 

"ಹೋ? ಹೋಲಿಸು. ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ ರೂಪ ರಚನೆಗಳಲ್ಲಿ ಅಥವಾ ಆ ಮೂಲಕ ಅರ್ಥದಲ್ಲಿ ಸಾಮ್ಯ 
ವೈಷಮ್ಯಗಳು ಕಂಡುಬರಬಹುದಾದಲ್ಲಿ ಅಂಥ ಶಬ್ದವನ್ನು "ಹೋ? - ಹೋಲಿಸು ಎಂಬ ಸಂಕೇತದಿಂದ ಸೂಚಿಸಲಾಗಿದೆ. ಆ ಎರಡು 


XXVII 


ಶಬ್ದಗಳನ್ನು ಹೋಲಿಸಿ ನೋಡಿ ಎಂದು ಅಭಿಪ್ರಾಯ. ಉದಾ -ಅಟಿಗ -ಅಡಿಗ ಹೋ. ಇಲ್ಲಿ ಅರ್ಥವೊಂದೇ ಆಗಿದ್ದರೂ ಮಧ್ಯವರ್ಣ 
ವ್ಯತ್ಯಾಸವಾಗಿದೆ. ಅಡಾಯುಧ ಅಡಾಯ್ದ ಹೋ. ಇಲ್ಲಿ ಅರ್ಥಸಾಮ್ಯವಿರುವುದರ ಜೊತೆಗೆ ರೂಪದಲ್ಲಿಯೂ ಸ್ವಲ್ಪ ಹೋಲಿಕೆಯಿದೆ. 
“ಅಡ್ಡಿ ಆರಡಿ, ಎಂಟಡಿ ಹೋ. ಇಲ್ಲಿ "ಅಡಿ' ಗೆ ಕೊಟ್ಟಿರುವ ಅರ್ಥ ಆ ಶಬ್ದಗಳಲ್ಲಿ ಅನ್ವಯವಾಗಿದೆ. 


೬. ಸುಮಾರು ೧೨೦೦ ರ ವರೆಗಿನ ಶಾಸನಗಳಲ್ಲಿಯೂ ಕಾವ್ಯಗಳಲ್ಲಿಯೂ ಪ್ರಯೋಗವಾಗಿರುವ “ಟ? ಕಾರವನ್ನು ಉಳಿಸಿ 
ೊಳ್ಳಲಾಗಿದೆ. ಸುಮಾರು ಸಾವಿರದ ಏಳುನೂರರ ವರೆಗಿನ ಗ್ರಂಥಗಳಲ್ಲಿ ಶಕಟರೇಫ (ಅ) ವನ್ನು ಇಟ್ಟುಕೊಳ್ಳಲಾಗಿದೆ. ಅಲ್ಲದೆ ಈಚಿನ 
ಸೆಲವು ವಿದ್ವಾಂಸರು ಬರೆದಿರುವ ಹಳಗನ್ನಡ ಕಾವ್ಯಗಳಲ್ಲಿಯ "ಅ? "ಟ? ಗಳನ್ನು ಉಳಿಸಿಕೊಳ್ಳಲಾಗಿದೆ. ಉದಾ ನೀತಿಮಂಜರಿ, 
ಅಶ್ವತ್ಥಾಮನ್‌, ಅಂತಿಗೊನೆ ಮುಂತಾದ ಗ್ರಂಥಗಳು. ಕ 

೭. ಪ್ರಕೃತ ಶಬ್ದಕ್ಕೆ ಸಂಬಂಧಿಸಿದಂತೆ ಶಾಸನಗಳಲ್ಲಿ ಕುಳ (೪) ವಿರಬೇಕಾದ ಕಡೆಗಳಲ್ಲಿ ಅಟ (ಆ) ಬರೆದಿದ್ದರೆ, ಅವುಗಳನ್ನು 
"ಯಥಾವತ್ತಾಗಿ ಉದ್ಧರಿಸಿ ಪಕ್ಕದಲ್ಲಿ £ 3 ಇ ಕಂಸದಲ್ಲಿ ತಿದ್ದಿ ತೋರಿಸಲಾಗುವುದು. 

೮. ವಿತ್ತು, ವೆಟ್ಟ, ವೆಳೆ ಮುಂತಾದ ವಕಾರಾದಿಯಾದ ಪೂರ್ವದ ಹಳಗನ್ನಡ ರೂಪಗಳನ್ನು ಬಿತ್ತು, ಬೆಟ್ಟ, ಬೆಳೆ ಮುಂತಾದ 
ಬಕಾರಾದಿಯಾದ ಹಳಗನ್ನಡ ರೂಪಗಳ ಕೆಳಗೆ ಕೊಟ್ಟು ವಿವರಿಸಿದೆ. 

೯. ಪ್ರಾಜೀಶಿಕವೆಂದು ಸ್ಪಷ್ಟವಾಗಿ ಗೊತ್ತಿರುವ ಶಬ್ದಗಳನ್ನು ನಿರ್ದೇಶಿಸುವಲ್ಲಿ (ಉಕ) - ಉತ್ತರ ಕರ್ಣಾಟಕ, (ದಕ) - ದಕ್ಷಿಣ 
ಕರ್ಣಾಟಕ, (ಕರಾ) - ಕರಾವಳಿ ಎಂಬ ಸಂಕೇತಗಳನ್ನು ಬಳಸಲಾಗಿದೆ. ಉದಾ ಅಂಗಲು (ನಾ). (ಉಕ); ಅಂಡಕ್ಕ (ಗು). (ಉಕ). ; 
ಅಜೀಜಾತು (ಅ). (ಉಕ); ಅಟ್ಟಣೆ (ನಾ). (ಕರಾ); ಅಣ್ಣಾನಟ್ಟಿಗಾರ, ಅಣ್ಣಾವಂಟಗಾರ (ನಾ). (ದಕ). ಒಂದು ಶಬ್ದ ಪ್ರಾದೇಶಿಕ 
ವಾಗಿದ್ದರೂ ಅದು ಆ ಪ್ರದೇಶದಲ್ಲಿ ಸರ್ವತ್ರ ಪ್ರಯೋಗದಲ್ಲಿಲ್ಲದಿದ್ದರ ಆಗ ಅದನ್ನು (ಉಕ - ಪ್ರಾದೇ); (ದಕ - ಪ್ರಾದೇ); (ಕರಾ- ಪ್ರಾದೇ) 
ಎಂದು ಸೂಚಿಸಲಾಗಿದೆ. ಉದಾ ಅಚ್ಚ ಮಣೆ (ನಾ). (ದಕ - ಪ್ರಾದೆಲಿ; ಅಣ್ಣಿ (ನಾ). (ದಕ - ಪ್ರಾದೇ). 

೧೦. ಶಬ್ದಸಮುದಾಯವನ್ನು ತಪ್ಪಾಗಿ ಬಿಡಿಸುವುದು, ಲೇಖಕ ಸ್ಟಾಲಿತ್ಯುಗಳು, ಅಚ್ಚಿನ ತಪ್ಪುಗಳು -ಇವೇ ಮೊದಲಾದವು 
ಗಳಿಂದ ಸಂಭವಿಸಿರಬಹುದಾದ ಮಿಥ್ಯಾಶಬ್ದಗಳನ್ನು (hಂst ೫೦೭೮5) ಈ ನಿಘಂಟಿನಲ್ಲಿ ಕಾಣಿಸಿಲ್ಲ. ಆದರೆ ಈ ತೆರನ ಶಬ್ದಗಳನ್ನು 
ನಿಘಂಓನಲ್ಲಿ ಕಡೆಯ ಅನುಬಂಧವಾಗಿ ಕೊಡಬೇಕೆಂದು ಉದ್ದೇಶಿಸಲಾಗಿದೆ. ಉದಾ ಅಂಗಳಿ (ಮಿಥ್ಯಾಶಬ್ದ). ಅಗಲ್ತೆ (ನಾ)... 
4 ಈ ಶಬ್ದವು ಅಗಟೈೆ ಎಂಬುದರ ಅಪಲಿಖಿತವಿರಬಹುದು. ಅಗ್ಲಾಯಿತಿ (ನಾ)... ಓ ಇದು ಅಗ್ಗಾಯಿಲೆ ಎಂಬ ಶಬ್ದದ ಅಪಲಿಖಿತೆ 
ವಾಗಿರಬಹುದು. ಅಡಕಿಲ್ದಟ್ಟೆ (ನಾ)... ೫ ಈ ಪ್ರಯೋಗದಲ್ಲಿ "ಅಡಕಿಲ್ವಟ್ಟಿ' ಎಂದು ಕೆಲವು ಮುದ್ರಣಗಳಲ್ಲಿ ಕಾಣಬರುವುದು. 
“ಅಸಪಾಠಕ. 


೧೧.  ಷಷ್ಕ್ಯಂತವಾದ ಕೆಲವು ಶಬ್ದಗಳಿಗೆ ಪ್ರತ್ಯಯ "-ಅ' ಕೈ ಬದಲಾಗಿ ಇಕಾರದ ಅಥವಾ ಎಕಾರದ ದೀರ್ಫರೂಪ ಕಂಡು 
ಬರುತ್ತದೆ. ಉದಾ ಅಡವೀಸಿಂಗ್ರ ಅಡನಿಯಸಿಂಗ. ಇವುಗಳಲ್ಲಿ ಅಡವಿಯಸಿಂಗ ಎಂಬ ರೂಪವನ್ನು ಈ ನಿಘಂಟನಲ್ಲಿ ಮುಖ್ಯ 
“ಉಲ್ಲೇಖವಾಗಿ ಕೊಟ್ಟಿಲ್ಲ. ಆದರೆ "ಅಡವೀಸಿಂಗ' ಎಂಬ ರೂಪವನ್ನು ಮುಖ್ಯ ಉಲ್ಲೇಖವಾಗಿ ಕೊಟ್ಟದೆ. ನಿಷ್ಟತ್ತಿಯಲ್ಲಿ ಇದನ್ನು 
[ಅಡವ + ಸಿಂಗ] ಎಂದು ಬಿಡಿಸಿ ತೋರಿಸಲಾಗುವುದೇ ಹೊರತು ದೀರ್ಫರೂಪವನ್ನು (೮) ನಿರ್ದೇಶಿಸುವುದಿಲ್ಲ. ಹೀಗೆಯೇ "ಅದ್ದೇ ಕೆಲಸ್ಕ' 
“ಅದ್ನೇ ಚಾಕರಿ' ಮುಂತಾದ ಶಬ್ದಗಳಲ್ಲಿಯ ದೀರ್ಫರೂಪ () ಗಳನ್ನು ನಿಷ್ಪುತ್ತಿಭಾಗವಲ್ಲಿ ಬಿಡಿಸಿ ತೋರಿಸುವುದಿಲ್ಲ. 

೧೨. ಶಾಸನಗಳಿಗೆ ಕಾಲವನ್ನು ಸೂಚಿಸುವಾಗ ಅವುಗಳ ಸಂಪಾದಕರು ಕೊಟ್ಟಿರುವ ಕಾಲವನ್ನೇ ಸಾಧಾರಣವಾಗಿ ಸ್ವೀಕರಿಸಿದೆ. 
'ಸಂಜೀಹೆ ಬಂದ ಕಡೆ ಕಾಲವನ್ನು ಸೂಚಿಸಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿರುವುದರ ಜೊತೆಗೆ ಕೆಲವು ಕಡೆ ಸು- ಸುಮಾರು ಎಂದು 


ನಿರ್ದೇಶಿಸಿದೆ. ಉದಾ ಅಂಕಣ (ನಾ). (ಎಕ. ೩೪, ಕೃಷ್ಣರಾ. ೮೬-೪ ; 1341 ?). ಅಂಬಲ್ಲ (ನಾ). (ಮೈಆರಿ. ೧೯೨೬, ೧೦೦-೮ ; ಸು. 900). 


೧೩. [ತಥಾ ಈ ಸಂಕೇತವನ್ನು ಇಂಗ್ಲೀಷಿನ 510 ಎಂಬುದಕ್ಕೆ ಪರ್ಯಾಯವಾಗಿ ಉಪಯೋಗಿಸಿದೆ. ಒಂದು ಉದಾಹರಣೆ 
ಯಿಂದ ಈ ಅಂಶವನ್ನು ಸ್ಪಷ್ಟಪಡಿಸಬಹುದು. ಅಕ್ಕರೈ (ನಾ). ಆಚೆಯ ದಡ: ನಾನು ನಿನ್ನನ್ನು ಈ ನದಿಯಿಂದ ದಾಟಿಸುನೆನು. ಆಕ್ಯರೆಯಲ್ಲಿ (ಅತ್ತ 
ತಥಾ] + ಕರೆ ಅಕ್ಕರೆ) ಸೂರ್ಯದೇವನ ಅರಮನೆಗೆ ಹೋ।ಿವ ದಾರಿಯಿದೆ (ಸಂಚಾಮೃ. ೪೯). ಈ ಪ್ರಯೋಗದಲ್ಲಿ ಅಕ್ಕರೆಯಲ್ಲಿ (ಅತ್ತ + ಕರಿ ಅಕ್ಕರೆ) 
“ಎಂದಿರುವುದನ್ನು, ಯಾವೊಂದು ಬದಲಾವಣೆಯನ್ನೂ ಮಾಡದೆ, ಇರುವುದನ್ನು ಇರುವ ಹಾಗೆ ಉದ್ಭರಿಸಿದೆ ಎಂದು ಈ ಸಂಕೇತ ಸೂಚಿಸುತ್ತದೆ. 

೧೪. ಈ ನಿಘಂಟಿನಲ್ಲಿ ಪ್ರಯೋಗಗಳನ್ನು ಉದ್ಭರಿಸುವಾಗ ಪದ್ಯಕಾವ್ಯಗಳಿಗೆ ಆಶ್ವಾಸ ಮತ್ತು ಪದ್ಯಗಳ ಸಂಖ್ಯೆಯನ್ನಾಗೆಲೀ, 
'ಪರ್ವ, ಕಾಂಡ, ಸಂಧಿ, ಪದ್ಯಗಳ ಸಂಖ್ಯೆಯನ್ನಾಗಲೀ ಯಥೋಚಿತವಾಗಿ ಸೂಚಿಸಿದೆ. ಹಳಗನ್ನಡ ಗದ್ಯ ಕಾವ್ಯಗಳಿಗೆ ಪುಟ ಮತ್ತು 
ಸಾಲುಗಳ ಸಂಖ್ಯೆಯನ್ನೂ, ಆಧುನಿಕ ಗದ್ಯ ಕಾವ್ಯಗಳಿಗೆ ಪುಟಸಂಖ್ಯೆಯನ್ನೂ ಕೊಟ್ಟಿದೆ. ಶಾಸನಗಳಿಗೆ ಸಂಪುಟ, ಸಂಚಿಕೆ, ತಾಲ್ಲೂಕು, 
ಶಾಸಕ ಸಂಖ್ಯೆ, ಸಾಲು ಮತ್ತು ಕಾಲವನ್ನು ಸೂಚಿಸಿದೆ. 


ಡಿ. ಎಲ್‌. ನರಸಿಂಹಾಚಾರ್‌ ಡಾ|| ರಂ. ಶ್ರೀ. ಮುಗಳಿ ಎನ್‌. ಬಸವಾರಾಧ್ಯ 


ನಿಘಂಟು ಸಮಿತಿಯ ಅಧ್ಯಕ್ಷರು ಉಪಾಧ್ಯ ಶ್ತರು ಸಂಪಾದಕರು 
ಮತ್ತು ಪ್ರಧಾನ ಸಂಪಾದಕರು 


ಸೂಚನೆ ;-- ಇಲ್ಲಿ “ಇತರ ವಿವರಗಳು * ಎಂಬುದರ ಕೆಳಗೆ ಪ ಪ್ರಕಾಶನದ ನಿವರಗಳನ್ನೂ, -ಹಸ್ತಪ್ರ 


ಕಮ f 
J 
ಸಂಖ್ಯೆ ಸಚಿತ್ರ [ಕಬ] ಕರ್ತೃ |e | 


೧೨ 


ವಿ೧ 


೨.೨ 


ಪತ್ನಿ 


ವಿ೪ 


ನಿಘಂಟಿನಲ್ಲಿ ಉದಾಹರಿಸಿರುವ ಗ್ರಂಥ, ಶಾಸನ ಮೊಹೆಲಾದವುಗಳ 
re 
ಸಂ ಕ್ಸಿ ಪ್ತ ಸೂಚಿ 


ಸಾಧ್ಯ ವಾದಮಟ್ಟ ಗೂ ಕೊಡಲಾಗಿದೆ. 


ಪ್ರತಿಯಿಂದ ಶಬ್ದಸಂಗ್ರ ಹವನ್ನು ಮಾಡಿದ್ದ ಕೆ ಅದರ ವಿವರಗಳನ್ನೂ 


ನಿಶೇಷಾಂಶಗಳನ್ನು ಹೇಳಬೇಕಾಗಿರುವ ಕಡೆಗಳಲ್ಲಿ ಮೇಲಂಕೆಗಳಿಂದ ಗುರುತುಮಾಡಿ, ಅಂಥ ಹೆಚ್ಚಿನ ವಿವರಗಳನ್ನು ಸೂಚಿಯ ಕೊನೆಯಲ್ಲಿ 


ಕೊಡಲಾಗಿದೆ. ಉದಾಹರಣೆಗೆ, ಹರಿಹರ '* ನೋಡಿ. 


ಅನು: ಅನುವಾದಕ; ಓರಿಣ ಐ ಓರಿಯೆಂಟಲ್‌ ರಿಸರ್ಚ್‌ ೧೯ಸ್ಪಿಟ್ಕೂಹ್‌ ; ಓರಿಲೈಎ ಗವರ್ನ್‌ಮೆಂಟ್‌ ಓರಿಯೆಂಟಲ್‌ ಲೈಬ್ರರಿ ; ಸಂ ಇ ಸಂಪಾದಕ. 


ಅಂಜಚ. ಅಂಜನಾ ಚರಿತ್ರೆ ಶಿಶುಮಾಯಣ ;| ಸು. ೧೨೩೩ 
ಅಂತರಾ, ಆಂತರಾತ್ಮನಿಗೆ ರಂ. ರಾ. ದಿವಾಕರ ೧೯೫೮ 
ಅಂಕಿಗೊ. ಅಂತಿಗೊನೆ ಅನು॥ ಕ, ವೆಂ. ರಾಘವಾಚಾರ್‌ | ೧೯೩೮ 
ಅಂಬಿಕಾ. ಅಂಬಿಕಾವಿಜಯ ಬೊಬ್ಬೂರು ರೆಂಗ ' ಸು. ೧೭೫೦ 
ಅಂಬಿಳೆ. ಅಂಬಿಳೆ ಬಿ. ನಿ. ಕಾಳೆ | ೧೯೬೧ 
ಅಂಬಿವ. ಆಂಬಿಗರ ಚೌಡಯ್ಯನ ವಚನಗಳು] ಅಂಬಿಗರ ಚೌಡಯ್ಯ '|ಸು. ೧೧೬೦ 
ಅಂಬುಜಾ; | ಆಂಬುಜಾಕ್ಷಿ ಎಸ್‌, ನೆಂಕಟರಾಜ' ‘| ೧೯೫೫ 
ಆಕಾನಿ. ಅಕಾರಾದಿ ನಿಘಂಟು ಲಕ್ಷ್ಮಣ ಪಂಡಿತ (ಸು. ೧೭೭ಜ 
ಅಕ್ಯತಂ. ಅಕ್ಕ-ತಂಗಿ ನಾರಾಯಣ ಸಂಗಮ | ೧೯೪೩ 
ಅಕ್ಯಾಜಿ. ಅಳ್ಳಾಜಿ ಅನು॥ ಮಲ್ಲಾರಿ ' ೧೯೪೨ 
ಅಕ್ಬರ. ಅಕ್ಬರ ಚಕ್ರವರ್ತಿಯ ಚರಿತ್ರ ಠಾ. ಹ. ದೇಶಪಾಂಡೆ | ೧೪೧೯ 
ಅಕ್ರೂ ಚ. ಅಕ್ರೂರ ಚರಿತ್ರೆ ಸೋಮನಾಥ (ಸಂ॥ ಆರ್‌. (ಸು. ೧೬೦೦ 
ಅಗ್ನಿಹಂ. ಅಗ್ನಿಹಂಸ ಕುವೆಂಪು | ೧೯೪೬ 
ಅಜಚ, ಅಜನೃಪ ಚರಿತೆ ಎಸ್‌. ಜಿ. ನರಸಿಂಹಾಚಾರ್‌ | ೧೮೯೭ 
ಅಜಿತ. ಅಜಿತಕುಮಾರ ಫೆ. ಬಿ. ರಾಮಕೃಷ್ಣ | ೧೯೨೭ 
ಅಜಿಪು. ಅಜಿತತೀರ್ಥಕರ ಪುರಾಣ ತಿಲಕಂ ರನ್ನ (ಸಂ॥ (1) ಮಂ. ಆ. ] ೯ 
ರಾಮಾನುಜಯ್ಯಂಗಾರ್‌ ; 
(i) ಎಚ್‌. ದೇವೀರಪ್ಪ, ; 
ದೇ. ಜವರೇಗೌಡ) 
ಅಡುಸೌ, ಆಡುಗೆ ಮನೆಯ ಸೌಭಾಗ್ಯ ಆನು! ಬಿ. ಈಶ್ವರಭಟ್ಟ (೧೯೫೬೭ 
ಅಕಿರ. ಅತಿಭಕ್ಷನ ರಗಳೆ ಹರಿಹರ !* |ಸು. ೧೨೦೦ 
ಅದೂಟ. ಅವರಿಲ್ಲದೂಟಿ ಎಂ. ಎಸ್‌. ಪುಟ್ಟಣ್ಣ | ೧೯೫೯೪ 
ಅದ್ಭುತ. | ಅದ್ಭುತ ರಾಮಾಯಣಂ ಮುದ್ದಣ (ಸಂ॥|`ಎಸ್‌. ವಿ. | ೧೮೪ 
ಪರಮೇಶ್ವರಭಟ್ಟ) ` 
ಅಧಿಕಾ, ಅಧಿಕಾರ ಕೆ. ವೆಂಕಟರಾಮಯ್ಯ | orno 
ಆಧ್ಯಾಶ್ಮ- ಲಘುಅಧ್ಯಾತ್ಮಮಾಲಾ ಆರ್ಯಾಚಾರ್ಯ ಸ ಸು. ೧೮೫೦ 
ಅಧ್ಯಾಮಾ. ಅಧ್ಯಾತ್ಮ: ಮಾಲ ತನ್ಮುಣ್ಣದಾಸ ೧೮೯೬ 
ಆಧ್ಯಾರಾ. ಅಧ್ಯಾತ್ಮ] ರಾಮಾಯಣ ಶಾಲ್ಯದ ಕೃಷ್ಣರಾಜ ೧೭೪೮೨೭೫ 


ಇತರ ವಿವರಗಳು 


ಹಸ್ತಪ್ರತಿ: ಕೆ.ಬಿ.೨೫೫,ಓರಿಇ., ಮೈಸೂರು 

೫ನೆಯ ಮುದ್ರಣ, ಅಧ್ಯಾತ್ಮ 
ಕಾರ್ಯಾಲಯ, ಹುಬ್ಬಳ್ಳಿ 

ವೆಸ್ಲಿ.ಪ್ರೆಸ್‌ ಮತ್ತು ಸಬ್ಲಿಹಿಂಗ್‌ ಹೌಸ್‌, 
ಮೈಸೂರು 

ಸತ್ಸಂಪ್ರದಾಯ ಕಳಾನಿಧಿ ಮುದ್ರಾಕ್ಷರ 
ಶಾಲೆ, ಬೆಂಗಳೂರು, ೧೮೯೨ 

೫ನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 

ಹಸ್ತಪ್ರತಿ: ಳೆ. ಬಿ.೪೪೮, ಓರೀಇ., ಮೈ ಸೂರು 

ಶ್ರೀಕೃಷ್ಣ ಪ್ರಕಾಶನ, ಉಡುಪಿ 

ಹಸ್ತ ಪ್ರತಿ: ಳೆ. ಎ.೧೩೨,ಓರಿಇ., ಮೈಸೂರು 

ಸಾಹಿತ್ಯ . ಭಾಂಡಾರ, ಹುಬ್ಬಳ್ಳಿ 

ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 

ರಾಮಚಂದ್ರ ಬ್‌ ದೇಶಪಾಂಡೆ, 
ಜರಾ 

ಓರಿಇ., ಮೈಸೂರು, ೧೯೨೩ 


ಲಯ, ಮೈಸೂರು 
ಕರ್ಣಾಟಕ ಗ್ರಂಥಮಾಲೆ, ಮೈಸೂರು 
ಸಾಹಿತ್ಯಮಂಡಲ ಲಿ, ಮಂಗಳೂರು 
ಕರ್ಣಾಟಕ ಕಾವ್ಕಕಲಾನಿಧಿ, ಮೈಸೂರು, 
೧೯೧೦ 
ಜೈನ ಸಾಹಿತ್ಯ ಪ್ರಚಾರ ಸಂಘ, 
ಮೈಸೂರು, ೧೯೫೯ 
ಕನ್ನಡ ಪ್ರಸಂಚ ಪ್ರಕಾಶನ, ಮಂಗಳೂರು 
ಹಸ್ತಪ್ರತಿ: ಳೆ. ೩ಜ೮, ಓರಿಇ., ಮೈಸೂರು 
ಕಾವ್ಯಾಲಯ, ಮೈಸೂರು 
ಉಷಾ ಸಾಹಿತ್ಯ ಮಾಲೆ, ಮೈಸೂರು,೧೯೫೧ 


೫ನೆಯ ಮುದ್ರಣ, ಸವಿತಾ ಗ್ರಂಥಮಾಲಾ, 
ತುಮಕೂರು 

ವರ್ತಮಾನ ತರಂಗಿಣಿ ಮುದ್ರಾಕ್ಷರ ಶಾಲೆ, 
ಮದರಾಸು, ೧೮೯ಜ 
ಶ್ರೀನಿಕೇತನ ಮುದ್ರಾಕ್ಷರ ಶಾಲಾ, 
ಮದರಾಸು 

ಹಸ್ತಪ್ರತಿ: ಕೆ.೫೦೩, ಓರೀಇ., ಮೈಸೂರು 


ವಿ 


೨೯ 
೩೦ 
೩೧ 


೩೨ 


ಷಿ 


4೪ 
೩೫ 
೩೬ 


೩೭ 
ಪ೮ 


ರ್ನ 
೪೦ 


೪೧ 
೪೨ 
೪ 
೪೪ 
೪೫ 
೪೬ 


೪೭ 
೪೮ 


೪೯ 
೫೦ 


೫೧ 


೫೨ 
೫ 
೫೪ 
೫೫ 


ಸಂಕ್ಷಿಪ್ತ ಆ [Oy |e 


ಅನಂತನಾಥ ಚರಿತ್ರೆ 
ಅನಂತ 
ಶಬ್ದಾರ್ಥಸಂಗ್ರಹ 


ಅನಂತನಾಥ ಪುರಾಣಂ 


ಅನಾಥೆ 
ಅನಾದಿ 


ಅನಾಮಿಕಾ ಮತ್ತು ಇತರ ಕತೆಗಳು 


ಅನಾಸಕ್ತಿಯೋಗ 
ಅನಿಕೇತನ 


ಆಮರನೀತಿಯ ರಗಳೆ 
ಅನುಪ್ರೇಕ್ಷೆ 
ಅನುಭವ ಮುಕುರ 


ಅನುರಕ್ಷೆ 
ಅನುಭವಸಾರ 


ಅನ್ನ 
ಅನ್ನದಾತ 


ಅನ್ನಪೂರ್ಣ 
ಅನ್ನಾವತಾರ 

ಅಪಜಯ 

ಅಪರಾಧಿ ನಾನಲ್ಲ 
ಅಪವಾದ 
ಅಪರಾಜಿತೇಶ್ವರ ಶತಕಂ 


ಅಪೂರ್ವ ಪಶ್ಚಿಮ 
ಅಪ್ರತಿಮನೀರ ಚರಿತಂ 


ಅಭಿಮನ್ಯು ಕಾಳಗ 

ಅಮರ ಗಾಂಧೀಜಿ 

ಅಮರನಾದೈ ತಂದೆ 

ಆಮರಕೋಶವೆಂಬ 
ನಾಮಲಿಂಗಾನುಶಾಸನವು 


ಕನ್ನಡ ನಿಘಂಟು 


ಚಿಕ್ಕ ಪದ್ಮಣ್ಣ ಶೆಟ್ಟ 
ಸತ್ಯಬೋಧ 
ಬ. ಕೆ. ಅನಂತನಾರಾಯಣ 


ಜನ್ನ (ಸಂ॥ ಡಿ. ಶ್ರಿ 
ಎಚ್‌. ಆರ್‌. ರಂಗಸ್ವಾಮಿ 
ಆಯ್ಯಂಗಾರ್‌) 

ಎಂ. ಗೋಪಾಲಕೃಷ್ಣ ಆಡಿಗ 

ಶ್ರೀರಂಗ 

ಸಿ. ಎನ್‌. ಜಯಲಕ್ಷ್ಮೀದೇವಿ 


ದ. ಕೃ. ಭಾರೆದ್ವಾಜ 
ಕುವೆಂಪು 


ಹರಿಹರ 

ಕಲ್ಯಾಣಕೀರ್ತಿ 

ಜನ್ನ (ಸಂ॥ ಎಂ. ಎಸ್‌. 
ಸುಬ್ರಹ್ಮಣ್ಯಶಾಸ್ತ್ರಿ ) 

ವ್ಯಾಸರಾಯ ಬಲ್ಲಾ ಫಳ 

ನಿಜಗುಣ ಶಿವಯೋಗಿ (ಸಂ॥ 


ಪಿ. ಆರ್‌. ಕರಿಬಸವಶಾಸ್ತಿ) 
ಪ್‌ 


ರಂ. ಶ್ರೀ. ಮುಗಳಿ: 
ವೀ. ಚ. ಹಿತ್ತಲಮನಿ 


ನಿರಂಜನ 
ತ.ರಾ.ಸು. 
ತ್ರಿವೇಣಿ 

ಧೀರೇಂದ್ರ ಕುಲಕರ್ಣಿ 
ಶ್ರೀಕೃಷ್ಣ ಪಾಟೀಲ 
ರತ್ನಾಕರವರ್ಣಿ (ಸಂ॥ 


ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ. ರಾಮಾನುಜಯ್ಯಂಗಾರ್‌ 


ಶಿವರಾಮ ಕಾರಂತ 
ತಿರುಮಲಾರ್ಯ (ಸಂ॥ 


ಎಸ್‌. ಜಿ. ನರಸಿಂಹಾಚಾರ್‌, 
ಮಂ.ಆ. ರಾಮಾನುಜಯ್ಯ ಗಾರ್‌ 


ಶಾಲ್ಮದ ಕೃಷ್ಣರಾಜ 

ಗದಿಗೆಯ್ಯಾ ಹುಚ್ಚಯ್ಕಾ 
ಹೊನ್ನಾಪುರಮಠ 

ರಾ. ಭೀ. ಮನಸಬ್ಬಾರ 


ಹೊಳೆಕಲ್ಲು ನರಸಿಂಹಯ್ಯ 
ಎಂ. ಎಂ. ವಡ್ಡರ 
(ಸಂ॥ ಪ. ಸು. ಭಟ್ಟಿ) 
(ಸಂ॥ ಲೂಯಿ ರೈಸ್‌) 


€ನಿವಾಸಾಚಾರ್‌, 


೧೫೮.೨೨ 
೧೯೪೫ 
೧೯೩೩ 


೧೨೩೦ 
೧೯೫೪ 
೧೯೫೩ 
೧೯೫೭ 


೧೯೩೦ 


೧೯೬೩ 


ಸು. ೧೨೦೦ 


೧೪೩೯ 


ಸು. ೧೨೦೦ 


೧೯೫೩ 


ಸು. ೧೫೦೦ 


೧೯೪೮ 
೧೯೪೭ 


೧೯೫೩ 
೧೯೫೪ 
೧೯೫೬ 
೧೯೫೭: 
೧೯೫೫ 
೧೫೫೭ 


೧೯೫೩ 
೧೬೪೫- 
೧೭೦೬ 


೧೭೪೮-೭8 


೧೯೧೮ 


೧೯೪೬ 


೧೮೭೪ 


೧೯೫೦ 
೧೯೫೨ 


ಸು. ೫೦೦ 


ಇತರ ವಿವರಗಳು 


ಹಸ್ತಪ್ರತಿ: ಕೆ.ಎ.೩೦೨,ಓರಿಇ.,ಮೈ ಸೂರು 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ೧೯೬೦ 

ಓರಿಣ,, ಮೈಸೂರು, ೧೯೩೦ 


ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
ಮಹಿಳಾ ಸೇವಾ ಸಮಾಜ, 
ಕೃನ್ಣರಾಜಪೇಟಿ 
ಶ್ರೀ ತುಲಸೀದಾಸ ರಾಮಾಯಣ 
ಕಾರ್ಯಾಲಯ, ಬೆಂಗಳೂರು 
ಉದಯರವಿ ಪ್ರಕಾಶನ, 
ವಾಣೀಪಿಲಾಸಫುರಂ, ಮೈ ಸೂರು 
ಹಸ್ತಪ್ರತಿ: ಜೆ. ೩೫೮, ಓರಿಇ., ಮೈಸೂರು 
ಹಸ್ತಪ್ರತಿ: ಳೆ. ೨೦, ಓರಿಇ., ಮೈಸೂರು 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 
೧೯೫೬ 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
ವೆಸ್ಲಿ ಯನ್‌ ಮಿರ್ಷ ಪ್ರೆಸ್‌, 
ಮೈಸೂರು, ೧೯೦೪ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಮಾಧವ ಬಲ್ಲಾಳ ಬಂಧುಗಳು, 
ಸಾಧನ ಕೆರೆ, ಧಾರನಾಡ 
ಸಮಾಜ ಫುಸ್ತ ಕಾಲಯ, ಧಾರವಾಡ 
ಮಿತ್ರವೃಂದ ಪ್ರಕಾಶನ, ಕಾಸರಗೋಡು 
ಸುದೆರ್ಶನ ಪ್ರಕಾಶನ, ತಿಪಟೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಸುದರ್ಶನ ಪ್ರಕಾಶನ, ತಿಸಟೂರು 
ಕರ್ಣಾಟಕ ಕಾವ್ಯ ನುಂಜರಿ, 
ಮೈಸೂರು, ೧೮೯೩ 


ಹರ್ಷ ಪ್ರಕಟನಾಲಯ, ಪುತ್ತೂರು 
ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯೩ 


ಹಸ್ತಪ್ರತಿ: ಳೆ. ೧೨೭, ಓರೀಇ., ಮೈಸೂರು 

ಚಂದ್ರೋದಯ ಮುದ್ರಾಲಯ, 
ಧಾರವಾಡ 

ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 

ಮುದ್ರಣ (?), ಬೆಂಗಳೂರು 

ಪಿ.ಸಿ. ಶ್ಯಾಬಾದಿಮಠೆ, ಗದಗ 

ಗೆಳೆಯರ ಗುಂಪು, ಶಿರಸಿ 

ಗವರ್ನ್‌ಮೆಂಟ್‌ ಬ್ರಾಂಚ್‌” ಪ್ರೆಸ್‌, 
ಮೈಸೂರು, ೧೮೮ಕ್ಕಿ 


ರ್ಜ 


೬೦ 


೬೧ 


೬೨ 


೬೩ 
೬೪ 
೬೫ 
೬೬ 
೬೭ 
೬೮ 
೬೯ 
೭೦ 


೭೧ 


೭೨ 


೭ 
೭೪ 
೭೫ 


೭೬ 
೭೭ 


೭೬೮ 
೭೯ 
೮೦ 


೮೧ 
೮೨ 


ಲಿ 
ಲಲ 


೮೫ 


ಳ೬ 


ಅರ್ಥಪಂ. 


ಅರ್ಥನೇ. 


ಅಲೆಮ್ಮ 
ಅಲ್ಪವಿ. 
ಅವಚಂ. 


ಅವತಂ. 
ಅವಧೂ. 


ಅವರೇ. 
ಅಶಾಂತಿ. 
ಅಶ್ವತ್ಥಾ. 


ಅಶ್ವಮೇ. 
ಅಶ್ವಶಾ. 


ಅಷ್ಟಾಂಗ. 
ಅಷ್ಟಾವಿ. 
ಅಷ್ಟಾಸ್ತೋ. 


ಅಸಿಪಂ. 
€೪ 


ಅಮರೇಶ್ವರ ಶತಕಂ 


ಅಮಾತ್ಯ ನಂದಿನಿ 
ಅಮಾತ ರಾಕ್ಷಸ 


ಅ; ಛವಾಮೃತ. 


ಅಮೇರಿಕೆಯೊಳಸಿನ 
ಬಡವಿದ್ಯಾರ್ಥಿಗಳು 
ಜಗನ್ನಾ ಥನಿಜಯಹ ನಿಘಂಟು 


ಅರಗಿನ ಮನೆ 


ಅರಣ್ಯರೋದನ 

ಅನುಭವ ರಸಾಯನ 
ಅರಳುಮರಳು 

ಅರಿಸ್ಟಾಟಲನ ಕಾನ್ಯಮಾಮಾಂಸೆ 
ಅರಿವಾಳ್ತಾಂಡರ ರಗಳೆ 

ಅರುಣ 

ಅರೆಯಾಳು 

ಅರ್ಚಾವತಾರ ವಿಳಾಸ 


ಅರ್ಥಪಂಚಕ 


ನೇಮಿನಾಥ ಪುರಾಣ. 


ಆಲೆಯುವ ಮನ 
ಆಲ್ಬನಿರಾಮ 
ಅಲ್ಲಮನ ವಚನ ಚಂದ್ರಿಕೆ 


ಅವಳ ತಂಗಿ 
ಅವಧೂತಗೀತೆ 


ಅವಸರದ ರೇಕಣ್ಣಗಳ ನಚನ 
ಅಶಾಂತಿಪರ್ವ 
ಅಶೃತ್ತಾರ್ಮ 

ನ 


ಅಶ್ವಮೇಧ 

ಅಶ್ವಶಾಸ್ತ್ರಂ 
ಆಸ್ಟಾಂಗಹೃದಯ, ಭಾಗ೧ 
ಅಷ್ಟಾವರಣ ವಿಚಾರ ದರ್ಪಣ 
ಅಷ್ಟಾವರಣ ಸ್ತೋತ್ರಗೀತೆ 


ಆಸಿ ಪಂಜರ 
ಇ 


ಗುಂಜಿಹಳ್ಳಿ ಸಡಕ್ಷರಕನಿ - 


ಭಾರತೀಸುತ 
ನಾಗೇಶ ರಂಗೋ ಕುಲಕರ್ಣಿ 


ಮಹಲಿಂಗರಂಗ (ಸಂ॥ ಹೊಸಕೆರೆ 
ಚಿದಂಬರಯ್ಯ) 


ಶ್ರೀನಿವಾಸ ಪಾಂಡುರಂಗ ಕೋಟ 


ಸೋಸಲೆ ಅಯ್ಯಾ ಶಾಸ್ತಿ 
ಇದ್‌ 
ಅನು! ಮೇವುಂಡಿ ಮಲ್ಲಾರಿ 


ವಿ.ಜಿ. ಭಟ್ಟ 

ಶಾಲ್ಯದ ಕೃಷ್ಣರಾಜ 
ಅಂಬಿಕಾತನಯದತ್ತ 
ಎನ್‌. ಬಾಲಸುಬ್ರಹ್ಮಣ್ಯ 
ಹರಿಹರ 

ಶ್ರೀನಿವಾಸ 

ಕುಲಕರ್ಣಿ ಬಿಂದುಮಾಧನ 
ಶ್ರೀನಿವಾಸ 


ಚಿಕ್ಕುಪಾಧ್ಯಾಯ 


ನೇಮಿಚಂದ್ರ (ಸಂ! (1) ಮಂ. ಆ. 
ರಾಮಾನುಜಯ್ಯಂಗಾರ್‌ ೨ 
(11) ಬಿ. ಎಸ್‌. ಸಣ್ಣಯ್ಯ) 


ಎ. ಎ೯, ಮೂರ್ತಿರಾವ್‌ 
ಸರಸ್ವತೀದೇವಿ ಗೌಡರ 
ಪ್ರಭುದೇವ 

(ಸಂ॥ ಎಲ್‌. ಬಸವರಾಜು) 
ನರೇಂದ್ರ ಬಾಬು 
ಗುರುಬಸವ 


ಅನಸರದ ರೇಕಣ್ಣ 
ಆನಂದಕಂದ 


“ಶ್ರೀ ೨2 


ಶ್ರೀರಂಗ 


ಅಭಿನವಚಂದ್ರ (ಸಂ॥ ಪಿ. ಶ್ರೀನಿವಾಸ 
ರಾವ್‌, ಎಚ್‌.ಶೇಷ ಅಯ್ಯಂಗಾರ ) 


ಆದ್ಯ ಅನಂತಾಚಾರ್ಯ 
ಎಸ್‌. ವೀರಪ್ಪ ಶಾಸಿ 
“ಎ ಆ 
ಸಿದ್ಧರಾಮ 
(ಸಂ॥ 'ಶಿವಬಸವಸ್ವಾಮಿಗಳು) 
ಅರ್ಚಿಕ ವೆಂಕಟೀಶ 


೧೯೪೬ 


೧೯೩೮ 
೧೯೩೨ 


ಸು. ೧೬೭೫ 


೧೯೨೦ 


೧೮೫೪- 
೧೯೬೩೪ 
೧೯೪೪ 


೧೯೫೭ 

೧೭೪೮-೭೫ 
೧೯೫೭ 
೧೯೫೯ 

ಸು. ೧೨೦೦ 
೧೯೨೪ 
೧೯೫೦ 
೧೮೭೧ 


೧೬೭೨- 
೧೭೦೪ 
ಸು. ೧೧೭೦ 


೧೯೫೬ 
ಸು. ೧೪೦೦ 


೧೯೪೧ 
೧೯೨೦ 


ಸು. ೧೧೬೦ 


೧೯೪೭ 


ಇತರ ವಿವರಗಳು 


ಡೊಣಮರಡಿ ಸಾಹುಕಾರ ಗೊರನಾ 
ಶಿವನಪ್ಪನವರು, ರಾಯಿಚೂರ 
ಶೇಷಾಚಲ ಗ್ರಂಥಮಾಲೆ, ಧಾರವಾಡ 
ಯ. ಗು. ಕುಲಕರ್ಣಿ, ಮ್ಯಾಸೇಜರ್‌, 
ಸ. ಚ., ಆನಂದವನ 
ಭಕ್ತಬಂಧು ಕಾರ್ಯಾಲಯ, ಬಸವನಗುಡಿ, 
ಬೆಂಗಳೂರು ಸಿಟ, ೧೯೨೫. 
ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 


ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
೨ನೆಯ ಮುದ್ರಣ, ಸಮಾಜ 
`ಪುಸ್ತಕಾಲಯ, ಧಾರವಾಡ 
ಜನತಾ ಪ್ರಕಾಶನ, ಅಂಕೋಲ 
ಹಸ್ತಪ್ರತಿ: ಕೆ.ಬಿ.೩೭೭, ಓರೀಇ.,ಮೈ ಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಕಾವ್ಯಾಲಯ, ಮೈಸೂರು 
ಹಸ್ತಪ್ರತಿ: ಫೆ. ೩೫೮, ಓರಿಇ., ಮೈಸೂರು 
ಬೆಂಗಳೂರು ಪ್ರೆಸ್‌, ಬೆಂಗಳೂರು 
ಶಾಂತಿ ಸಾಹಿತ್ಯ ಮಾಲೆ, ಬಾದಾಮಿ 
ಟಿರ್ವ ಮುದ್ರಾ ಕ್ಷರಶಾಲಾ, 
ಬೆಂಗಳೂರು, ೧೮೮೪ 
ಹಸ್ತಪ್ರತಿ: ಳೆ.ಬಿ.೪೭, ಓರಿಇ., ಮೈಸೂರು 


ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈ ಸೂರು, ೧೯೧೪ 
ಸಾಧನ ಸಾಹಿತ್ಯಮಂದಿರ, 
ಮೈ ಸೂರು, ೧೯೬೧ 
ಕಾವ್ಯಾಲಯ, ಮೈಸೂರು 
ಸಹಜೀವನ ಪ್ರಕಾಶನ, ಕೋಟಿ, ಧಾರವಾಡ 
ನಳಿನೀಶಂಕರ ಪ್ರಕಾಶನ, 
ಮೈಸೂರು, ೧೯೬೦ 
ಹಂಸ ಸಾಹಿತ್ಯ ಮಾಲೆ, ಮೈಸೂರು 
ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
ಹಸ್ತಪ್ರತಿ: ಕೆ. ೫೦೪, ಓರಿಇ., ಮೈಸೂರು 
ಕರ್ಣಾಟಕ ಸಾಹಿತ್ಯ ಮಂದಿರ, ಧಾರವಾಡ 
ಕರ್ಣಾಟಕ ಸಂಘ, ಸೆಂಟ್ರಲ್‌ ಕಾಲೇಜು; 
ಬೆಂಗಳೂರು 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
ಓರಿಲೈ., ಮದರಾಸು, ೧೯೫೦ 


:ಆರ್ಯವೈದ್ಯಕ ಗ್ರಂಥಮಾಲೆ, ವಿಜಾಪುರ 


ಟರ್ವ ಮುದ್ರಣಾಲಯ, ಬೆಂಗಳೂರು 
ಶಿವಶರಣ ವಾಜ್ಮಯ ಪ್ರಕಾಶ 
ಕಾರ್ಯಾಲಯ, ಮೈಸೂರು, ೧೯೫೪ 


ಉಸಾಸಾಹಿತ್ಯ ಮಾಲೆ, ಮೈಸೂರು 


ಕಮ 
ಎ 
ಚ ಸಂಕ್ಷಿಸ್ರ ರ ಕರ್ತೃ | me | 


೮೭ 
೮೮ 


೮೯ 
೯೦ 


೯೧ 
೯೨ 


೯೩ 


೯೪ 


೪೫ 


೯೬ 


೯೭ 


೯೮ 


೯೯ 


೧೦೦ ' 


೧೦೧ 
೧೦೨ 
೧೦೩ 
೧೦೪ 
೧೦೫ 


೧೦೬ 


-ಅಹಲೈ. 
ಅಹಲ್ಯೋ. 


ಅಲುಮಾ, 
ಅಜುಪು. 


ಇಳ. 


ಇಂಕನಿ. 
ಇಂಗೀತ, 


ಇಂಗ ಇ. 
ಣ್‌ 


ಅಹಲ್ಯೆ 
ಆಹಲ್ಕೋದ್ದಾರ 
$e 


ಅಜಂವಿನ ಮಾರಯ್ಯಗಳ ವಚನ 
ಅವತ್ತು ಮೂಜು ಮಂದಿ 

ಪುರಾತನರ ಸ್ತೋತ್ರ 
ಆಕಾಶದಲ್ಲಿಯ ಅದ್ಭುತಗಳು 
ಗರತಿ 


ಅಗಸ್ಟ್‌ ಒಂಭತ್ತು ಮತು 
ಇತರ. ಕಥೆಗಳು 
ಆಗ್ರಹ 


[§ 


ಆದಯ್ಯನ ರಗಳೆ 
ಅದಯ್ಮನ ವಚನಗಳು 


ಆದಿಪುರಾಣ 


ಆನಂದರಾಮಾಯಣ 


ಆನಾಯನಾರರ ರಗಳೆ 
ಆತ್ಮಜ್ಞಾನಿ ಅಲ್ಲಮಪ್ರಭು 


ಅಬೂವಿಂದ ಬರಾಮಕಳೆ 
ಆಬೋಲೀನ 

ಆಮನಿ 

ಆರಾಧ್ಯ ಚಾರಿತ್ರ 
ಆರ್ಯಕ 


ಆರ್ಯಕೀರ್ತಿ 


ಅರ್ಯಧರ್ಮ 

ಅಲದ ಹೂ 
ಆಶ್ರಮವಾಸಿ 
ಆಷಾಢಭೂತಿ 

ಆಳೌ ಕರ್ಣಾಟಿಕದೇವ 


The Indian Antiquary, 

L-LXI 
ಇಂಗ್ಲಿಷ್‌-ಕನ್ನಡ ನಿಘಂಟು 
ಇಂಗ್ಲಿ ಷ್‌ ಗೀತಗಳು 


ಇಂಗ್ಲಂಡದ ಅರ್ವಾಚೀನ 
ಇತಿಹಾಸ, ಭಾಗ: ೧-೨ 


ಕನ್ನಡ ನಿಘಂಟು 


ಫು. ತಿ. ನರಸಿಂಹಾಚಾರ್‌. 
ನಾರಾಯಣ ವೆಂಕಟೀಶ ಕುರಡಿ 


ಆಜೂಪಿನ ಮಾರಯ್ಯ 
ನಿಜಗುಣ ಶಿವಯೋಗಿ 


ಬಿ. ಪಾಂಡುರಂಗರಾವ್‌ ` 
ಆತ್ಮಾರಾಮ 


ಬಸವರಾಜ ಕಟ್ಟೀಮನಿ 
ಪಿ.. ಸೀತಾರಾಮಯ್ಯ 


ಹರಿಹರ 
ಆದಯ್ಯ (ಸಂ! ಫ. ಗು. ಹಳಕಟ್ಟ) 


ಪಂಪ (ಸಂ! (1) ಎಸ್‌. ಜಿ. 
ನರಸಿಂಹಾಚಾರ್‌; 
(11) ಕೆ. ಜಿ. ಕುಂದಣಗಾರ, 
ಎ.ಪಿ. ಗುಲೆ) 

ತಿಮ್ಮಾಮಾತ್ಕ (ಸಂ॥ ಕುಮಾಂ 
ಡೊರು ರಾಮಸ್ವಾ ಮಯ್ಯಂಗಾರ್‌) 

ಹರಿಹರ 

ಓ. ಎನ್‌. ಲಿಂಗಣ್ಣಯ್ಯ 


ಶಿವರಾಮ ಕಾರಂತ 
ಯಶವಂತ ಚಿತ್ತಾಲ 
ಕೀರ್ತಿನಾಥ ಕುರ್ತುಕೋಟ 
ನೀಲಕಂಠಾಚಾರ್ಯ 

ಅನು! ಎಸ್‌. ಜಿ. ಶಾಸ್ತ್ರಿ 


ಚ. ಪಾಸುದೇವಯ್ಯ 


ಸಿ.ರ್ಯ. ಶಾಸ್ತ್ರಿ 

ಎಸ್‌. ಅನಂತನಾರಾಯಣ 
ಬಸವರಾಜ ಕಟ್ಟೀಮನಿ: 
ಎ. ರ್ಣ. ಮೂರ್ತಿರಾವ್‌ 
ವಸುದೇವ ಭೂಪಾಲಂ 


ಬಿ. ಎಂ. ಶ್ರೀಕಂಠಯ್ಯ 


ಶಿ, ಶಿ. ಬಸವನಾಳ,-ಹ.' ಚ. ಗಲಗಲಿ 


೧೯೪೯ 
೧೯೩೪ 


ಸು. ೧೧೬೦ 
ಸು. ೧೫೦೦ 


೧೯೬೨ 
೧೯೫೧ 


೧೯೫೬ 


೧೯೫೧ 


ಸು. ೧೨೦೦ 


ಸು. ೧೧೬ರ: 


ಸು. ೧೭೫೦ 


ಸು. ೧೨೦೦ 
೧೯೪೫ 


೧೯೪೯ 


೧೯೨೬ 


ಇತರ ವಿವರಗಳು 


೨ನೆಯ ಮುದ್ರಣ, ಕಾವ್ಯಾಲಯ, ಮೈ ಸೂರು 

ಕರ್ಣಾಟಕ ಪ್ರಿಂಟಿಂಗ್‌ ಪ್ರೆಸ್‌, 
ಬೊಂದಾಯಿ 

ಹಸ್ತಪ್ರತಿ: ಕೆ. ಬಿ.೪೪೮, ಓರಿ.,ಮೈ ಸೂರು 

ಸಿದ್ಧವಿಲಾಸ ಪ್ರೈಸ್‌, ಬೆಂಗಳೂರು, ೧೯೫೫ 


ಉಷಾಸಾಹಿತ್ಮ ಮಾಲೆ, ಮೈಸೂರು 

ಸದ್ದು ರು ಸೇವಾ ಸಾಹಿತ್ಯ ಮಾಲೆ, 
ಸರಮಾನಂದಮಕ, ಶೀಗೇಹಳ್ಳಿ, ಸಿರಸಿ 

೨ನೆಯ ಮುದ್ರಣ, ಶಾರದಾ 
ಪ್ರಕಟನಾರಯ, ಬೆಂಗಳೂರು 

ತಿನೆಯ ಮುದ್ರಣ, ಸತ್ಯಶೋಧನ 
ಪ್ರಕಟನಾಲಯ, ಬೆಂಗಳೂರು 

ಹಸ್ತಪ್ರತಿ; ಜೆ. ೩೫೮, ಓರಿಇ. ಮೈಸೂರು 

ಹರಗ ಕ ಗ್ರಂಥಮಾಲಾ, 
ಸಾಪ: ೧೯೩೧ 

ಹಸ್ತಪ್ರತಿ: ಳೆ. ೬೦೪, ೬ರಿಇ,, ಮೈಸೂರು 

ಓರೀಇ., ಮೈಸೂರು, ೧೯೦೦. 


ಅನಂತ ಅಣ್ಣಾರಾವ ಚೌಗುಲೆ, 
ಬೆಳಗಾವಿ, ೧೯೫೩ 
ನಿಚಾರದರ್ಪಣ ಮುದ್ರಾ ಕ್ಷರ ಶಾಲೆ, 
ಬೆಂಗಳೂರು, ೧೮೮೭ 
ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 
ಶ್ರಿ ಚೃ ಕುಮಾರೀ.ಗ್ರಂಥಮಾಲೆ, 
ಕೃಷ್ಣರಾಜಪುರ, ಜಗಳೂರು 
ಹರ್ಷಮುದ್ರಣ ಪ್ರಕಟನಾಲಯ, ಪುತ್ತೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಮನೋಹರ ಗ್ರಂಥಮಾಲಾ, 'ಧಾರವಾಡ 
ಹಸ್ತೆ ಪ್ರತಿ: ಕೆ.ಎ.೨೩,ಓರಿಇ;; ಮೈಸೂರು 
ಜಿ. ಶ್ರೀನಿವಾಸಯ್ಯಂಗಾರ್‌, ಪ್ರಿಂಟರ್‌, 
ಬೆಂಗಳೂರು ಸಿಟಿ 
೬ನೆಯ ಮುದ್ರಣ, ಚ. ಬಾ. 
'ರಾಘವೇಂದ್ರ ಯ್ಯ, ಬೆಂಗಳೂರು 
ಸಂಸ್ಕ ತಿ ಪ ಪ್ರಸಾರ ye ಬೆಂಗಳೂರು 
ಕಾಕಾ ಪ್ರಕಟನಾಲಯ, ಬೆಂಗಳೂರು 
ಸಮಾಜ ಫಸ್ತಕಾಲಯ, ಧಾರವಾಡ . 
೩ನೆಯ ಮುದ್ರಣ, ಕಾವ್ಯಾಲಯ, ಮೈಸೂರು 
ಸತ್ತಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 
ಬಾಂಬೆ ಎಜ್ಯುಕೇಷನಲ್‌. ಸೊಸೈಬ, 
ಬಾಂಬೆ 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಕರ್ಣಾಟಕ ಸಂಘ, ಸೆಂಟ್ರಲ್‌: ಕಾಲೇಜು, 
`ಬೆಂಗಳೂರು 
ಸರಸ್ವತಿ ಬುಕ್‌.ಡಿಪೋ, ಧಾರವಾಡ, 
ಭಾಗ1 ೧೯೨೬, ಭಾಗ 18 ೧೯೨೪ 


೧೪೮ 


೧೪೯ 


ಉರಿವ, 


ಇಂಗ್ಲಂಡ ದೇಶದ ಇತಿಹಾಸ. 
ಇಂದಿರೆ 
ಇಂದುಮುಖಿ 


ಇಂದ್ರಚಾಪ 

ಇಂದ್ರಜಿತು ಕಾಳಗವು. 
ಇಜೆಕುನೋಟ 

ಇತಿಶ್ರೀ 

ಇಪ್ಪತ್ತೊಂದು ಕಥೆಗಳು 
ಇದ್ದರೂ ಇರಬಹುದು 
ಇಸೋಪನ ಚರಿತ್ರೆ 
ಇಸ್ಲಾಂ ಸಂಸ ಹ 
ಇಹಃಪಗೆಯಾಂಡರ ರಗಳೆ 
ಇಳೆಯಾಂಡ ಗುಡಿಮಾರರ'ರೆಗಳೆ 
ಇಆಂಭಕ್ಷರ ರಗಳಿ 
ಈರೇಳು ಕಥೆಗಳು 
ಈಚಲು ಮರದ ಕೆಳಗೆ 
ಈ ಪರಿಯ ಸೊಬಗು 
ಈಶಸಂಕಲ್ಪ 

ಉಡುಗೊರೆ 


ಉತ್ತಮ ಗೃಹಿಣಿ 
ಉತ್ತರ ರಾಮಾಯಣ 


ಉದಯಾದಿತ್ಯಾಲಂಕಾರ 


ಉದಯರಾಗ 
ಉದರವೈರಾಗ್ಯ 


ಉದ್ಭಟಿಕಾವ್ಯ 


ಉದ್ಭಟದೇವ ಚರಿತೆ 
ಉದ್ಭಟನ ರಗಳೆ 
ಉಮಾಮಹೇಶ್ವರ ಶತಕ 
ಉಮಾಶಶಿ 

ಉಯ್ಯಾಲೆ 

ಉತ್ತರ ರಾಮಾಯಣ 


ಉತ್ತರರಾಮಚರಿತ್ರ ನಾಟಕ 
ಉರಿಲಿಂಗಪೆದ್ದಿಯ ವಚನಗಳು 


ಉರಿಲಿಂಗದೇವನ ವಚನಗಳು 


ಫ. ಗು. ಹಳಕಟ್ಟ 
ಕೆರೂರ ವಾಸುದೇವಾಚಾರ್‌ 
ಬಿ. ಪಿ. ಕಾಳೆ 


ಅನು! ರಂಗರಾವ್‌” ತಲಚೇರಕರ 
ಬಿ. ರಾಮರಾಯ 

ಚದುರಂಗ 

ವರದರಾಜ ಹುಯಿಲಗೋಳ 
ಅನು!! ನಾರಾಯಣ ಸಂಗಮ 
ಎಸ್‌. ಜಿ. ಶಾಸ್ತ್ರಿ 
ಆಮಾನಬಾವಿ 

ಅನು! ಬಿ. ಎಂ. ಶ್ರೀಕಂಠಯ್ಯ 
ಹರಿಹರ 

ಹರಿಹರ 

ಹರಿಹರ 

ಗೋಪಾಲಕೃಷ್ಣ. 

ಫು. ತಿ. ನರಸಿಂಹಾಚಾರ್‌ 

ವಿ. ಎಂ. ಇನಾಂದಾರ 

ನಾಗೇಶ 

ಕೆ. ಗೋಪಾಲಕೃಷ ರಾಯ 


ಶಾಂತಾಬಾಯಿ ನೀಲಗಾರ 
ನಾರಾಯಣ 


ಉದಯಾದಿತ್ಯ (ಸಂ! 
ಮಂ. ಆ. ರಾಮಾನುಜಯ್ಯಂಗಾರ್‌" 
ಎಸ್‌. ಜಿ. ನರಸಿಂಹಾಚಾರ್‌) 
ಅ.ನ. ಕೃಷ್ಣರಾವ್‌ 


ರಂ. ವಾ. ಜಾಹಗಿರದಾರ 
ಸೋಮರಾಜ (ಸಂ॥ 

ಆರ್‌. ಶಾಮಶಾಸಿ © 
ಬಸವಾಂಕ (ಸಂ॥ ರ೯, ಬಸವಾರಾಧ್ಯ 
ಹರಿಹರ 
ವೀರಭದ್ರರಾಜ 
ಚಿ. ಸದಾಶಿವಯ್ಯ 
ಅಂಬಿಕಾತನಯದತ್ತ 
ತಿರುಮಲೆ. ವೈದ್ಯ (aol 

ಮಂ. ಆ- ರಾಮಾನುಜಯ್ಯಂಗಾರ್‌ 
ಥೋಂಡೋ ನರಸಿಂಹ ಮುಳಬಾಗಲ 


ಉರಿಲಿಂಗಪೆದ್ದಿ (ಸಂ॥ 

ಫ. ಗು. ಹಳಕಟ್ಟ) 
ಉರಿಲಿಂಗದೇವ 

(ಸಂ॥ ಬಿ; ಎಸ್‌. ಸಣ್ಣಯ್ಯ) 


೧೯೪೮ 
ಸು. ೧೨೦೦ 
ಸು. ೧೨೦೦ 
ಸು. ೧೨೦೦ 


೧೯೫೩ 
೧೯೩೩ 
೧೯೩೩4 


೧೯೦೪ 
ಸು. ೧೬೦೦ 


ಸು. ೧೧೫೦ 


೧೯೪೪ 


೧೯೩೦ 
೧೨೨೨ 


ಸು. ೧೫೫೦ 

ಸು. ೧೨೦೦ 

ಸು. ೧೫೫೦ 
೧೯೫೨ 
೧೯೩೮ 

| ಸು: ೧೬೫೦ 


೧೯೨೪ 
ಸು. ೧೧೮೦: 


ಸು. ೧೧೭೦ 


ಇತರ ವಿವರಗಳು 


ಕೊಡಿಯಾಲ್‌ ಬೈಲ್‌ ಛಾಪಾ ಬಾಸೆ; 
ಮಂಗಳೂರು 

ಗ್ರಾಜುಯೇಟ್ಸ್‌ ಟ್ರೀಡಿಂಗ್‌ 
ಆಸೋಸಿಯೇರ್ಷ, ಮೈಸೂರು 

೪ನೆಯ' ಮುದ್ರಣ, ಶ್ರೀ ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 


' ಮನೋಹರ ಗ್ರಂಥಮಾಲಾ, ಧಾರವಾಡ 


ಮುದ್ರಣ (?). ಉಡುಪಿ, ೧೯೨೯ 

ಹಂಸ ಲಿಮಿಟಿಡ್‌, ಮೈಸೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ: 

ಸಾಹಿತ್ಯ ಆಕಾಡೆಮಿ, ನವದೆಹಲಿ 

ಕಾವ್ಯಾಲಯ, ಮೈಸೂರು 

ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 

ಮೈಸೂರು ಪಿಶ್ವವಿದ್ಯಾನಿಲಯ, ಮೈಸೂರು 

ಹಸ್ತಪ್ರತಿ: ಫೆ. ಎ೫೮, ಓರಿಇ., ಮೈಸೂರು 
38 


ಕಾವ್ಯಾಲಯ, ಮೈಸೂರು 

ಲಲಿತ ಸಾಹಿತ್ಯ ಮಾಲೆ; ಧಾರವಾಡ 

ಶ್ರೀ ಶೇಷಾಚಲ ಗ್ರಂಥಮಾಲೆ,. ಧಾರವಾಡ 

ವಿ. ಜಿ. ಓ. ಜನರಲ್‌ ಏಜನ್ಸಿ, 
ಬಳೇಪೇಟಿ, ಬೆಂಗಳೂರು 

ವಾಗ್ಭೂಷಣ ಗ್ರಂಥಮಾಲೆ, ಬೆಂಗಳೂರು 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 

ಸದ್ವಿದ್ಯಾಮಂದಿರ ಮುದ್ರಶಾಲಾ, 
ಮೈಸೂರು, ೧೮೯೪ 


೨ನೆಯ ಮುದ್ರಣ, ಎಸ್‌. ಎಸ್‌. ರ್ವ. 

ಬುಕ್‌ ಡಿಪೋ, ಬೆಂಗಳೂರು 
ಕರ್ಣಾಟಕ ಕಾಲೇಜ, ಧಾರವಾಡ 
ಓರಿಇ.; ಮೈಸೂರು, ೧೯೨೧ 


ಕನ್ನಡ ಸಾಹಿತ್ಯ ಪರಿಷತ್ತು, ೧೯೫೭ 
ಹಸ್ತಪ್ರತಿ: ಸೆ. ೩೫೮, ಓರಿಇ., ಮೈಸೂರು 


ಹಸ್ತಪ್ರತಿ: ಕೆ. ೩೫, ಓರೀಕ., ಮೈಸೂರು 


ಆನಂದ್‌: ಬ್ರದರ್ಸ್‌, ಬೆಂಗಳೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಕಾವ್ಕಕಲಾನಿಧಿ, ಮೈಸೂರು, ೧೯೧೦ 


ಕರ್ನಾಟಕ ವಿದ್ಯಾವರ್ಧಕ ಸಂಘ, 
ಧಾರವಾಡ 

ಶಿವಾನುಭವ ಗ್ರಂಥಮಾಲಾ, ವಿಜಾಫುರ, 
೧೯೩೬ 

ಪ್ರಬುದ್ಧಕರ್ಣಾಟಕ ೪೫-ತ೩, ಪ್ರಸಾರಾಂಗ, 
ಮೈಸೂರು, ೧೯೬೪ 


೧೭೨ 
೧೭೩ 
೧೭೪ 
೧೭೫ 
೧೭೬ 
೧೭೭ 
೧೭೮ 
೧೭೯ 
೧೮೦ 


೧೮೧ 


೧೮೨ 


ಎಚ್ಚೆತ್ತ ಆಗ್ನೇಯ ಏಶಿಯಾ 

Epigraphia Indica, 
I—XXVI 

ಎಮ್‌. ಎ. 

Epigraphia Carnatica, 
I—XVI 

ಎಕ್ಸ್‌ರೇ 

ಎಚ್ಚತ್ತ ಭಾರತ ಎತ್ತ ಸಾಗಿದೆ? 


ಎಡವಿದ ಹೆಣ್ಣು 

ಎತ್ತಿ ದ ಳ್ಳ 

ಎದಿಕೇಟು 

ಎರಡು ಧ್ರುವ 

ಎಂದೆಂದೂ ಮುಗಿಯದ ಕಥಿ 

ಎರಡು ಸೆಳೆತ 

The Ethnographical 
Survey of Mysore 

'ಎಳೆಯ ಕನಸುಗಳು 


ಏಕಾಂಗಿನಿ 

ಏಳಾಂತದ ರಾಮಯ್ಯನ ರಗಳೆ 

ಏಣಾದಿನಾಥನ ರಗಳೆ 

ಏಲೇಶ್ವರ ಕೇತಯ್ಯನ 
ವಚನಗಳು 

ಏಶಿಯದ ಸಂಪತ್ತು 

ಏಳನೆಯ ಜೀವ 

ಒಂದೇ ರಾತ್ರಿ, ಒಂದೇ ಹಗಲು 

ಒಡೆಯರ ಕಾಲದ ಕಥೆಗಳು 


ಒಡೆದ ಮುತ್ತು 
ಒಡ್ಡಿದ ಉರುಳು 
ಒಲಘಾಂಡರ ರಗಳೆ 
ಒಲುಮೆ 


ಓಷಧಿಕೋಶಂ 


ಓಹಿಲಯ್ಕನ ರಗೆಳೆ 
ಔದಾರ್ಯದ ಉರುಳಲ್ಲಿ 
ಔರಂಗಜೇಬ 


ಆಯುರ್ಪೇದೀಯ ಔಷಧೀ 
ಗುಣಧರ್ಮಶಾಸ್ತ್ರ ಭಾಗ 8 


Karnatak Inscriptions, 
I—IV 


9 
ಬಾಲಚಂದ್ರ ? 


ಎಂ. ಹರಿದಾಸರಾಯ 


ಬಂಡೆಪ್ಪ ಕೌಜಲಗಿ 
ಲೂಯಿ ಕೈಸ್‌ ಮತ್ತು ಇತರರು 


ಯು. ರಾಘವೇಂದ್ರ ಅಚಾರ್ಯ 
ಗ.ಸ. ಹಾಲಪ್ಪ 


"ಜೀವನ ' 

ರಂ. ಶ್ರೀ. ಮುಗಳಿ 
ನಾಡಿಗೇರ ಕೃಷ್ಣರಾಯ 

ವಿ. ಎಂ. ಇನಾಂದಾರ 

ಯು. ಆರ್‌. ಅನಂತಮೂರ್ತಿ 
ಅನು ಮೇವುಂಡಿ ಮಲ್ಲಾರಿ 
ಎಚ್‌. ವಿ. ನಂಜುಂಡಯ್ಯ 


ವೈ. ಎಂ. ಷಣ್ಮುಖಯ್ಯ 


ನಿರಂಜನ 
ಹರಿಹರ 
ಹರಿಹರ 
ಏಲೇಶ್ವರ ಕೇತಯ್ಯ 


ಕು.ಶಿ. ಹರಿದಾಸಭಟ್ಟ 
ರಾಮಚಂದ್ರ ಶರ್ಮ 
ಶಿವರಾಮ ಕಾರಂತ 
ಕಂದಾಡೆ ಕೃಷ್ಣಯ್ಯಂಗಾರ್‌ 


ದೇವುಡು ನರಸಿಂಹ ಶಾಸ್ತ್ರಿ 
ಅ. ಗೌ, ಕಿನ್ನಿಗೋಳಿ 
ಹರಿಹರ 

ತೀ. ನಂ. ಶ್ರೀಕಂಠಯ್ಯ 


(ಸಂ॥ ಎ. ವೆಂಕಟರಾವ್‌, 
ಎಚ್‌. ಶೇಷ ಆಯ್ಕ್ಯಂಗಾರ್‌) 
ಹರಿಹರ 
ಶಿವರಾಮ ಕಾರಂತ 
ಕೆರೂರ ವಾಸುದೇವಾಚಾರ್ಯ 


ಅನು॥ ಆದೃ ಅನಂತಾಚಾರ್ಯ 
(Rol (1-110 ಆರ್‌. ಎಸ್‌. 


ಪಂಚಮುಖಿ; (೪) ಎ. ಎಂ, 
ಅಣ್ಣಿಗೇರಿ) 
ಣು 


೧೨೮೨? 


೧೯೪೬ 
೧೮೯೨- 


೧೯೩೦ 
೧೮೮೬- 
೧೯೫೮ 
೧೯೪೦ 
೧೯೪೬ 


೧೯೫೫ 
೧೯೪೬ 
೧೯೫೦ 
೧೯೩೯ 
೧೯೫೫ 
೧೯೪೭ 
೧೯೦೬- 


೧೯೫೦ 


೧೯೫೫ 
ಸು. ೧೨೦೦ 
ಸು, ೧೨೦೦ 
ಸು. ೧೧೬೦ 


೧೯೫೪ 


೧೯೫೫ 
೧೯೪೮ 


ಸು. ೧೨೦೦ 
೧೯೪೭ 
೧೯೪೬ 


೧೯೩೩ 


೧೯೪೧-೬೧ 


ಇತರ ವಿವರಗಳು 


ಹಸ್ತಪ್ರತಿ: ಕೆ.ಎ. ೨೧೧,ಓರಿಇ., 
ಮೈಸೂರು 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಸೂಪರಿಂಟಿಂಡೆಂಟ್‌ ಆಫ್‌ ಗವರ್ನ್‌ಮೆಂಟ್‌ 
ಪ್ರಿಂಟಿಂಗಳ್ಸಿ, ಇಂಡಿಯ, ಕಲ್ಕತ್ತ 
ಸ್ವಧರ್ಮ ಕಾರ್ಯಾಲಯ, ಧಾರವಾಡ 
ಆರ್ಕಿಯಲಾಜಿಕಲ್‌ ಸರ್ವೆ ಆಫ್‌ 
ಮೈಸೂರ್‌, ಬೆಂಗಳೂರು 
ಲೊಯೋಲಾ ಕಾಲೇಜ್‌, ಮದರಾಸು 
೨ನೆಯ ಮುದ್ರಣ, ವಿಚಾರ ಸಾಹಿತ್ಯ ಲಿ., 
ಬೆಂಗಳೂರು 
ತರಂಗ ಪ್ರಕಟಿನಾಲಯ, ಗದಗ 
ಉಸಾಸಾಹಿತ್ಯ ಮಾಲೆ, ಮೈಸೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಸುರುಚಿ ಪ್ರಕಾಶನ, ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಗವರ್ನ್‌ಮೆಂಟ್‌ ಪ್ರೆಸ್‌, ಬೆಂಗಳೂರು 


ಎಸ್‌. ಎಸ್‌. ಎ೯. ಬುಕ್‌ ಡಿಪೋ, 


ಚೆಂಗಳೂರು 
ರಸಿಕರಂಜನಿ ಪ್ರಕಾಶನ, ಅರಸೀಕೆರೆ 
ಹಸ್ತಪ್ರತಿ: ಫೆ.೫೮, ಓರೀಇ., ಮೈಸೂರು 


3? 


ಹಸ್ತಪ್ರತಿ: ಳೆ, ೫೦೪, ಓರಿಇ., ಮೈಸೂರು 


ನವಯುಗ ಎಂಟರ್‌ಪ್ರೈಸ್‌ ಲಿ., ಉಡುಪಿ 

ರಸಿಕರಂಜನಿ ಪ್ರಕಾಶನ, ಅರಸೀಕೆರೆ 

ಹರ್ಷಮುದ್ರಣ ಪ್ರಕಟನಾಲಯ, ಪುತ್ತೂರು 

ಕರ್ಣಾಟಕ ಸಾಹಿತ್ಯ ಪ್ರಕಟನ ಮಂದಿರ, 
ಬೆಂಗಳೂರು ನಗರ 

ಡಿ. ವಿ. ಕೆ. ಮೂರ್ತಿ, ಮೈಸೂರು 

ವಿವೇಕ ಸಾಹಿತ್ಯಮಾಲೆ, ಮಂಗಳೂರು 

ಹಸ್ತಪ್ರತಿ: ತೆ.ಎ2೫೮, ಓರಿಇ., ಮೈಸೂರು 

೨ನೆಯ ಮುದ್ರಣ, ಶಾರದಾ ಮಂದಿರ, 
ಮೈಸೂರು 

ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೪೦ 

ಹಸ್ತಪ್ರತಿ: ಫೆ.೩ಿ೫೮, ಓರಿಇ., ಮೈಸೂರು 

ಹರ್ಷಮುದ್ರಣಪ್ರಕಟನಾಲಯ,ಪುತ್ತೂರು 

ವಾಸುದೇವ ಸಾಹಿತ್ಯ ರತ್ಸಮಾಲೆ, 
ಬಾಗಿಲಕೋಟಿ 

ಆರ್ಯವೈದ್ಯಕ ಗ್ರಂಥಮಾಲೆ, ಬಿಜಾಪುರ 


ಕನ್ನಡ ರಿಸರ್ಚ್‌ ರ೯ಸ್ಟಿಟ್ಕೂಟ್‌, 
ಧಾರವಾಡ 


ಸಂಖ್ಯೆ 
೧೮೩ | ಕಣಆ,. 
೧೮೪ | ಕಎಪು, 
೧೮೫ | ಕಒಸಾ. 
೧೮೬ | ಕಂತಠಕೂ, 
೧೮೭ | ಕಂಕಣ. 
೧೮೮ | ಕಂದಕೊ. 
೧೮೯ | ಕಂದಶ. 
೧೯೦ | ಕಂನನಿ, 
೧೯೧ | 'ಕೆಂನಾಸಾ, 
೧೯೨ | ಕಂನುಹು, 
೧೯೩ | ಕುಲ, 
೧೯೪ ಕಗದೃ. 
೧೯೫ ಕಗನಿ, 
೧೯೬ ಕಗವೈ. 
೧೯೭| ಳಜಾಗೀ, 
೧೯೮ ಕಣ್ಣರ. 
ಬ್ದ ಕಣ್ಣುಮು. 
೨೦೦ ಕಣ್ಮಣಿ. 
೨೦೧| ಕತೆಗಾ, 
೨೦೩] ಶಥಾಮಂ. 
೨೦೪] ಕಥಾಸಾ. 
೨೦೫| ಕದಂಪು. 
೨೦೬| ಕದಂಬ. 
೨೦೭| ಕನಕ. 
೨೦೯| ಕನಳೆ. 
೨೧೦| ನನೆ. 
೨೧೧] ಕನಸಿ, 
೨೧೨] ಕನ ಕ. 
೨೧೩] ಕನ ಗಾ. 
2೧೪] ಕನ ಡಿ. 
೨೧೫| ಕನ ಹೆ ನು. 


Kannada Inscriptions of 
Andhra Pradesh 
ಕನ್ನಡ ಎರಡನೆಯ ಸದ್ಯಪುಸ್ತಕ 


ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, 
ಭಾಗ 1-1 

ಕಂಕಣ ಕೂಡ್ಬಂತು 

ಕಂಕಣ 

ಕಂದರ್ಪ ಕೊರವಂಜಿ 

ಕಂದಶತಳ 

ಕಂಠೀರವ ನರಸರಾಜ ವಿಜಯಂ 


ಕೆಂನಾಡ ಸಾಹಿತ್ಯಜ್ಞ.ರ ಅತ್ಮಕಥನ 
ಕಂನುಡಿಯ ಹುಟ್ಟು 


The Kadamba Kula 
ಕನ್ನಡ ಗದ್ಯಮಾಲೆ (೨) 
ಕನ್ನಡ ಗದ್ಯನಿಕಾಸ 

ಕರ್ನಾಟಕ ಗತವೈಭವ 
ಕರ್ನಾಟಕ ಜಾನಪದ ಗೀತೆಗಳು 


ಕಣ್ಣಪ್ಪನ ರಗಳೆ 
ಕಣು ಮುಚ್ಚಾಲೆ 
ಣ ಚ 
ಕಣ್ಮಣಿ 
ಕತೆಗಾರ್ತಿ 
ಕತ್ತಲ ಬೆಳಕು 
ಕಥಾಮಂಜರಿ 
ಕಥಾಸರಿತ್ಸಾಗರ 
ಕದಂಬಪುರಾಣ 


ಕದಂಬ 
ಶ್ರೀ ಕನಕದಾಸರ ಕೀರ್ತನೆ 


ಕನಕಾಂಗೀ ಕಲ್ಯಾಣ 


ಕನಸಿನ ಕೆಳದಿ 

ಕನಸು-ನೆನಸು 

ಕನಸಿನ ಕನ್ನಡಿ 

ಕನ್ನಡಕ 

ಕನ್ನಡ ಗಾದೆಗಳು 

ಕನ್ನಡಿಗರ ಕರ್ಮಕಥೆ ಆಥವಾ 


ವಿಜಯನಗರರಾಜ್ಯದ ನಾಶ 


ಕನ್ನಡ ನುಡಿ (ಪತ್ರಿಕೆ) 


ಸಂಕ್ಷಿಪ್ತ 'ಸೂಚೆ 


(ಸಂ॥ ಏ. ಶ್ರಿ 
ಹಿ. ಬಿ. ದೇಸಾಯಿ) 
(ಸಂ॥ ಪ. ಮಂಗೇಶರಾವ್‌) 


ಬಿ. ಎಂ. ಶ್ರೀ. 


ಕೆ; ಸಿ. ಚೌಡಪ್ಪ ರೆಡ್ಡಿ 
ತ್ರಿವೇಣಿ 
ಬ್ರಹ್ಮಣಾಂಕ 
ವೀರಭದ್ರರಾಜ 


ಗೋವಿಂದ ವೈದ್ಯ (ಭಾರತಿ ನಂಜ) 
(Roll ಆರ್‌. ಶಾಮಶಾಸ್ತ್ರಿ) 


ವಿವಿಧ ಲೇಖಕರು 
ಶಂ. ಬಾ, ಜೋಶಿ 


ಜಾರ್ಜ್‌ ಎಂ. ಮೋರೇಸ್‌: 
(ಸಂ॥ ಸ.ಸ, ಮಾಳವಾಡ) 
(ಸಂ॥ ಎ೯. ಬಸವಾರಾಧ್ಯ) 


ಆಲೂರ ವೆಂಕಟರಾಯ 


(ಸಂ॥ ಆರ್‌. ಎಸ್‌. ಪಂಚಮುಖಿ) 


ಹರಿಹರ 

ಆ. ನ. ಕೃಷ್ಣ ರಾಯ 
ಇ 

ಅನುಪಮಾ: 


(ಸಂ॥ ಮಣೂರು ಜಯದೇವಾರ್ಯ 


ಹ. ವೆಂ. ನಾಗರಾಜರಾಯ 

ಸಿದ್ದಾಂತಿ ಶಿವಶಂಕರ ಶಾಸಿ 
ಕ ಇಡೆ 

ಚಂದ್ರಸಾಗರವರ್ಣಿ 


ಸರಸ್ವ ತೀಬಾಯಿ ರಾಜವಾಡೆ 
ಕನಕದಾಸ 


ನಿತ್ಯಾನಂಜಾವಧೂತ 


ರಂ. ಶ್ರೀ. ಮುಗಳಿ. 
ಚಿದಾನಂದ 

ವೆಂ. ಮು. ಜೋಶಿ 
ಅರುಣ 


"ನಿವಾಸಾಚಾರ್‌, 


ಮ 
ಸಂಕ್ಷಿಪ್ತ ಹೆಸರು ಕರ್ತೃ 


೧೯೨೫ 


೧೯೫೧ 


೧೯೪೭ 
೧೯೫೭ 


ಸು. ೧೮೦೦ 
ಸು. ೧೫೩೦ 


೧೬೪೮ 


೧೯೪೬ 
೧೯೬೨ 


೧೯೩೧ 
೧೯೪೭ 
೧೯೬೧ 
೧೯೫೬ 
೧೯೫೩ 
ಸು. ೧೨೦೦ 
೧೯೫೦ 
೧೯೫೨ 
೧೯೪೬ 
೧೯೫೧ 


೧೮೭೭ 
೧೯೦೬ 


ಸು. ೧೮೧೦ 


೧೯೪೭ 
ಸು. ೧೫೫೦ 


ಸು. ೧೯೦೦ 


೧೯೪೩ 
೧೯೪೯: 
೧೯೫೬ 
೧೯೪೦ 
೧೯೪೪ ' 
೧೯೫೧ 


೧೯೩೮. 


ಇತರ ವಿವರಗಳು 


ಗವರ್ನಮೆಂಟ್‌ ಆಫ್‌ ಆಂಧ್ರ) 
ಪ್ರದೇಶ್‌, ಹೈಡರಾಬಾದ್‌, ೧೯೬೧ 
ಕೆನರೀಸ್‌ ಮಿರ್ಷ ಪ್ರೆಸ್‌ ಅಂಡ್‌ 
ಬುಕ್‌ ಡಿಪೋ, ಮಂಗಳೂರು 
೨ನೆಯ ಮುದ್ರಣ, ಕಾವ್ಯಾಲಯ; 
ಮೈಸೂರು 
ಕೇತ:ಮಾರನಹಳ್ಳಿ, ಬೆಂಗಳೂರು 
ಡಿ. ಪಿ. ಕೆ. ಮೂರ್ತಿ, ಮೈಸೂರು 
ಹಸ್ತಃಕ್ರತಿ: ಳೆ. ೫೬, ಓರಿಇ, ಮೈಸೂರು 
ಹಸ್ತ ಸ್ರತಿ: ಕೆ. ೩೫, ಓರಿಇ., ಮೈಸೂರು 
ಓರಇ., ಮೈಸೂರು, -೧೯೨೬ 


ಮಿಂಟಿನ ಬಳ್ಳಿ, ಧಾರವಾಡ 
೩ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 
ಇಂಡಿರ್ಯ ಹಿಸ್ಟಾರಿಕಲ್‌ ರಿಸರ್ಚ್‌ 
ಇ೯ಸ್ಟಿಟ್ಯೂಟ್‌, ಬೊಂಬಾಯಿ : 
೨ನೆಯ ಮುದ್ರಣ, ಸ್ಟೂಡೆಂಟ್ಸ್‌ ಓನ್‌ 
ಬುಕ್‌ ಡಿಪೋ, ಧಾರವಾಡ 
ಪ್ರಾಚ್ಯ ಕಾವ್ಯ ಪ್ರಕಾಶನ ಮಂದಿರ, 
ಬೆಂಗಳೂರು 
೭ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 
ಕನ್ನ! ರಿಸರ್ಚ್‌ ರ್ಣಸ್ಟಿಟ್ಯೂಟ್‌, 
ಧಾರವಾಡ 
ಹಸ್ತಪ್ರತಿ: ಳೆ.೩೫೮, ಓರಿಇ., ಮೈಸೂರು 
ಸುದರ್ಶನ ಪ್ರ ಕಾಶನ, ತಿಪಟೂರು 
ಪುರೋಗಾಮಿ ಪ್ರಕಾಶನ, ಬೆಂಗಳೂರು 
ಭಾಗ್ಯೋದಯ ಗ್ರಂಥಮಾಲೆ, ಗದ್ವಾಲ 
ಆನಂ:ನ್‌ ಬ್ರದರ್ಸ್‌, ಬೆಂಗಳೂರು 
ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 
ವಿಚಾನದರ್ಪಣ ಮುದ್ರಣಾಲಯ, 
ಬೆಂಗಳೂರು 


-ಕಿರಿಯರ ಪ್ರಪಂಚ, ಉಡುಪಿ 


ಶ್ರೀಮನ್ಮಧ್ವಸಿದ್ಧಾಂತ ಗ್ರಂಥಮಾಲಾ, 
ಉಡುಪಿ, ೧೯೫೫ 

ಶ್ರೀಮನ್ಮಧ್ವಸಿದ್ಧಾಂತ ಗ್ರಂಥಾಲಯ, 
ಉಡುಪಿ, ೧೯೨೯ 

ಮನೋಹರ ಗ್ರಂಥಮಾಲಾ, ಧಾರವಾಡ 


'ಮನೋಹರ ಗ್ರಂಥ ಭಾಂಡಾರ, ಧಾರವಾಡ 


ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ರಂಗ ಮಂಗ ಪ್ರಕಾಶನ, ಧಾರವಾಡ 

ಶಾರಬಾ ಎಲೆಕ್ಟ್ರಿಕ್‌ ಪ್ರೆಸ್‌, ಮೈಸೂರು 

೩ನೆಯ ಮುದ್ರಣ, ಸಮಾಜ 
ಪುಕ್ತಕಾಲಯ, ಧಾರವಾಡ 

ಕನ್ನಡ: ಸಾಹಿತೃ ಸ್‌ಸ್ನತ್ತು. ಬೆಂಗಳೂರು 


ಸಂಕ್ಷಿ್ತ [OO 3 


ಕಛಾಗೆ 


ಕಮಕ. 
ಕಮಳು. 
ಕಮನೆ 
ಕಮಮಾ. 


ಕಮಲ. 
ಕಮಿಂಚಿ. 
ಕಮೇಘ. 


ಕಮ್ಮಟ. 
ಕಯಾತ್ರೆ. 
ಕರವೀ. 
ಕರಹ. 
ಕರಿಕಂ. 
ಕರುಕ. 
ಕರ್ಣಪಿ. 


ಕರ್ಣವೃ. 
ಕರ್ಣಾಕಾ. 
ಕರ್ಣಾನಿ. 
ಕರ್ಣಾಭಾ. 
ಕರ್ಣಾಸಂ. 
ಕರ್ನಾ. 
ಈರ್ಮವೀ. 


ಕಲಾಜ್ಕೋ 
ಕಲಾಧ. 


ಕನ್ನಡ ಗ್ರಂಥಸಂಪಾದನೆ 
ಕನ್ನಡಿಗರ ಜನ್ಮ ಸಾರ್ಥಕತೆ 
ಕನ್ಯಾಬಲಿ 

ಕನ್ನಡ ಪಠ್ಯಪುಸ್ತಕ I-VI 
ಕಪ್ಪು ಹುಡುಗಿ 

ಕಬ್ಬಿಗರ ಕಾವ 


ಕಬ್ಬಿಗರ ಕೈಪಿಡಿ 


ಕರ್ನಾಟಕ ಭಕ್ತವಿಜಯ, 
ಭಾಗ 1-11 

ಗ್ಮಾರುಟೀಯರು (ಮುಂಬಯಿ 
ಇಲಾಖೆಗೆ ಸೇರಿದ ಕರ್ನಾಟಕ 
ಭಾಗದ್ದು) 

ಕಮಲಾಕಾಂತನ ಕಡತ 

ಕಮಲಾ ಕುಸುಮ 

ಕನಸಿನ ಮನೆ 

ಕಮಲಾಚಲ ಮಾಹಾತ್ಮ $9 


ಕಮಲಕುಮಾರಿ 


ಕನ್ನಡ ನಾಡಿನ ಮಿಂಚಿದ 
ಮಹಿಳೆಯರು 
ಕನ್ನ ಡ ಮೇಘಸಂದೇಶ 


ಕರ್ತಾರನ ಕಮ್ಮಟ 

ಕನ್ನಡ ಯಾತ್ರೆ 
ಕರನಿರಾಕರಣೆಯ ಏೀರಕಥೆಿ 
ಕರಣಹಸುಗೆ 

ಕರಿಯ ಕಂಬಳಿ 

ಕರುಳಿನ ಕರೆ 

ಕರ್ಣಪಿಶಾಚಿ 


ಕರ್ಣವೃತ್ತಾಂತ "ಕಥೆ 
ಕರ್ಣಾರ್ಜುನರ ಕಾಳಗ 
ಕರ್ಣಾಟಕ ನಿಘಂಟು 


ಕರ್ಣಾಟ ಭಾಷಾಕರಂ 

ಕರ್ಣಾಟಕ ಸಂಸ ುೆ 

ಕರ್ನಾಟಕದ ವರ್ಣನೆಯೂ 
ಇತಿಹಾಸವೂ 

ಕರ್ಮವೀರ (ಪತ್ರಿಕೆ) 

ಕಲಾಜ್ಯೋತಿ 

ಕಲಾಧರ ಮತ್ತು ಇತರ ಕಥೆಗಳ 


ಕನ್ನಡ ನಿಘಂಟು 


ಡಿ. ಎಲ್‌. ನರಸಿಂಹಾಚಾರ್‌ 

ವಲ್ಲಭ ಮಹಲಿಂಗ ತಟ್ಟ 

ಶಿವರಾಮ ಉರಂತ 

ದ. ಬಾ. ಕುಲಕರ್ಣಿ 

ಆಂಡಯ್ಯ (ಸಂ॥ (1) ಮಂ. ಆ. 
ರಾಮಾನುಜಯ್ಯಂಗಾರ್‌ , 
(11) ದೇ. ಜವರೇಗೌಡ) 

ಲಿಂಗಮಂತ್ರಿ 


ಬೇಲೂರು ಕೇಶವದಾಸ 


ವೆಂಕಟ ರಂಗೋ ಕಟ್ಟ 


ಅನು! ದ. ಕೃ. ಭಾರದ್ವಾಜ 
ಅನು॥ ಎ. ವಿ. ನಂಜಮ್ಮ 
ವಿ. ಎಂ. ಇನಾಂದಾರ 
ಚಿಕ್ಕು ಪಾಧ್ಯಾಯ 


ಗಳಗನಾಥ 
ದೇಸಾಯಿ ಪಾಂಡುರಂಗರಾಯ 
ಅನು॥| ದ. ರಾ. ಬೇಂದ್ರೆ 


ಶ್ರೀರಂಗ 

ಮಾನ್ವಿ ನರಸಿಂಗರಾವ್‌ 
ರಂ. ರಾ. ದಿವಾಕರ 
ಚನ್ನಬಸವ 

ಜಿ. ಹಿ. ರಾಜರತ,ಂ 
ಶಿವರಾಮ ಕಾರಂತ 
ಮುರಲಿ: 


ಪ್ರಧಾನಿ ತಿರುಮಲಾರ್ಯ (ಸಂ॥ 


ಮಂ. ಆ.ರಾಮಾನುಜಯೃಂಗಾರ್‌) 


(ಸಂ॥ ಸೂರಪ್ಪ) 


(ಸಂ॥ ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ. ರಾಮಾನುಜಯ್ಯಂಗಾರ್‌) 


ಜಯರಾಯಾ ಚಾರ್ಯ 
ದೇವುಡು ನರಸಿಂಹಶಾಸ್ತ್ರಿ 
ವೆಂಕಟೇಶ ನರಸಿಂಗರಾವ 
ಮಗದಾಳ 
ಕುಲಕರ್ಣಿ ಬಿಂದುಮಾಧನ 
ಬೆಳ್ಳಾವೆ.ನರಹರಿಶಾಸಿ 
೪ ಇ 


೧೯೬೪ 
೧೮೯೯ 
೧೯೪೮ 

೧೯೫೯-೬೧ 
೧೯೫೬ 
ಸು. ೧೨೩೫ 


ಸು. ೧೫೩೦ 


೧೯೩4೨ 


೧೮೯೩ 


೧೯೫೧ 
೧೯೫೫ 
೧೯೫೮ 
೧೬೬೨- 
೧೭೦೪ 
೧೯೪೮ 


೧೯೪೬ 


೧೯೪೩ 


೧೯೫೫ 
೧೯೪೫ 
೧೯೫೫ 

ಸು. ೧೧೬೦ 
೧೯೫೧ 
೧೯೪೯ 
೧೯೫೮ 


ಸು. ೧೬೦೦ 


ಸು. ೧೪೦೦ 


೧೮೯೧ 
೧೯೩೫ 
೧೯೩೪ 


೧೯೨೧- 
೧೯೫೪ 
೧೯೫೬ 


ಇತರ ವಿವರಗಳು 


ಶಾರದಾ ಮಂದಿರ, ಮೈಸೂರು 

ವಾಗ್ಭೂಸಣ ಗ್ರಂಥಮಾಲೆ, ಧಾರವಾಡ 

ಹರ್ಷಮುದ್ರಣಪ್ರಕಟನಾಲಯ, ಪುತ್ತೂರು 

ಮೈಸೂರು ವಿದ್ಯಾಇಲಾಖೆ, ಬೆಂಗಳೂರು 

ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 

ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೩೦ 

ಶಾರದಾ ಮಂದಿರ, ಮೈಸೂರು, ೧೯೬೪ 

ವಿಚಾರದರ್ಪಣ ಮುದ್ರಾಕ್ಷರ ಶಾಲೆ, 
ಬೆಂಗಳೂರು 

ಸುಬೋಧ ಪ್ರಕಟನಾಲಯ, ಬೆಂಗಳೂರು 


ಗನರ್ನ್‌ಮೆಂಟ್‌ ಸೆಂಟ್ರಲ್‌" ಬುಕ್‌ 
ಡಿಪೋ, ಮುಂಬಯಿ 


ಅನಂದ್‌ ಬ್ರದರ್ಸ್‌, ಬೆಂಗಳೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಉಷಾ ಸಾಹಿತ್ಯ ಮಾಲೆ, ಮೈಸೂರು 
ಹಸ್ತಪ್ರತಿ: ತೆ. ಬಿ. ೩೮, ೪೨, ಓರೀಇ., 
ಮೈಸೂರು 
೬ನೆಯ ಮುದ್ರಣ, ಗಳಗನಾಥ 
ಸುರಸ ಗ್ರಂಥಮಾಲೆ, ಧಾರವಾಡ 
ಮಿಂಚಿನ ಬಳ್ಳಿ: ಧಾರವಾಡ 


ಬಳವಂತ ನಾರಾಯಣ ಬಾಗಲವಾಡಿ, 
ಧಾರವಾಡ 

ಸೌ. ಶಾರದಾಬಾಯಿ ಆದ್ಯ, ಧಾರವಾಡ 

ಕರ್ನಾಟಿಕಸಾಹಿತ್ಮ ಮಂದಿರ,ಹೈದರಾಟಾದು 

ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿ 

ಹಸ್ತಪ್ರತಿ: ಕೆ. ೧೮೮, ಓರಿಇ., ಮೈಸೂರು 

ಆನಂದ್‌ ಬ್ರವರ್ಸ್‌, ಬೆಂಗಳೂರು 

ಹರ್ಷಮುದ್ರಣಪ್ರಕಟನಾಲಯ, ಪುತ್ತೂರು 

ತಿನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 

೨ನೆಯ ಮುದ್ರಣ, ಕರ್ಣಾಟಕ 
ಕಾವೃಕಲಾನಿಧಿ, ಮೈಸೂರು, ೧೯೧೭ 

ವಿಚಾರದರ್ಪಣ ಮುದ್ರಾಕ್ಷರಶಾಲೆ, 
ಬೆಂಗಳೂರು, ೧೮೭೪ 

ಕರ್ಣಾಟಕ ಕಾವ್ಶಮಂಜರಿ, ಮೈಸೂರು, 
೧೮೯೩ 

ಬೆಂಗಳೂರು 

ಬೆಂಗಳೂರು ಪ್ರೆಸ್‌, ಬೆಂಗಳೂರು 

೧೬ನೆಯ ಮುದ್ರಣ, ಬಾಸೆಲ್‌ ಮಿಷನ್‌ 
ಪ್ರೆಸ್‌, ಮಂಗಳೂರು 

ಲೋಕಶಿಕ್ಷಣ ಟ್ರಸ್ಟ್‌, ಬೆಂಗಳೂರು 

ಎಸ್‌.ಎಸ್‌. ಎ೯.ಬುರ್‌್‌ಡಿಪೊ, ಬೆಂಗಳೂರು 

ಬೆಳ್ಳಾವೆ ಪುಸ್ತಕಾಲಯ, ಬೆಂಗಳೂರು 


೨೫೮ 


೨೬೫ 


೨೬೬ 


೨೬೭ 


೨೬೮ 


೨೬೯ 


೨೭೦. 


ಸ ಸಾ. 


ಕಲಿಕಾ. 
ಕಲಿಕು: 
ಶಲಿರ. 
ಕಲೆದ. 
ಕಲ್ಪದ್ರು. 
ಕಲ್ಯಾಕಾ. 
ಕಲ್ಯಾಣಿ. 
ಕಲ್ಯಾಣೇ. 


ಕಲ್ಯಾಶಾಂ. 
ಕಲ್ಲಿಕಾ. 


'ಹವಲು. 
ಕವಿಕಂ. 


ಕವಿಕಾ. 
ಕವಿಕೃ. 
ಕನಿಚ. 


ಕನಿಜಿ. 


ಹವಿರಾ. 


ಕನಿಸೋ. 
ಕವೀರ: 
ಕಶರ. 
ಕಶಸಾ. 


ಕಸಡ. 
ಕಸಬು. 


ಕಸರಿ. 

ಈಸಾಚ. 
ಕಸಾಚಿ. 
ಕಸಾಷ. 


ಕರ್ನಾಟಕದ ಕಲಾವಿದರು 
ಕಲಾಸಾರ್ವಭೌಮ 


ಕಲಿಕಾಮದೇವರ ರಗಳೆ 
ಕಲಿಕುಠಾರ 

ಕಲಿಕಂಪರ ರಗಳೆ 

ಕಲೆಯ. ದರ್ಶನ. 
ಕರ್ನಾಟಕ: ಶಬ್ದಕಲ್ಪದ್ರುಮ 
ಕರ್ನಾಟಕ ಕಲ್ಯಾ ಕಾರಕ 
ಕಲ್ಯಾಣಿ 

ಕಲ್ಯಾಣೇಶ್ವರ 


ಕಲ್ಮಾಣದ ವಚನ ಭಂಡಾರಿ 
ಶಾಂತರಸನ ವಚನಗಳು 
ಕಲ್ಲಿನ ಕಾಮಣ್ಣ 


'ಕವಲು ದಾರಿ 


ಕವಿಕಂಠಹಾರ 


ಕವಿತಾಕಾಮಿನಿ ಭಾಗ 1 
ಕನ್ನಡ ವಿಕ್ರಮೋರ್ವಶೀಯ 


`ಕರ್ಣಾಟಕ ಕವಿಚರಿತೆ 


ಸಂಪುಟ 1, 11, 111 


ಕವಿಜಿಹ್ವಾಬಂಧನ 


ಕವಿರಾಜ ಮಾರ್ಗ 


ಕವಿಯ ಸೋಲು 
ಕರ್ನಾಟಕದ ವೀರರತ್ನ್ನಗಳು 
ಕರ್ಣಾಟಕ ಶಬ್ದರತ್ನಾಕರ 
ಕರ್ಣಾಟಕ ಶಬ್ದಸಾರ 


ಕಸದ ಡಬ್ಬಿಗಳು 
ಕಸದ ಬುಟ್ಟಿ 


ಕಥಾಸರಿತ್ಸಾಗರ (ಸಂಗ್ರಹ) 
ಕನ್ನಡ ಸಾಹಿತ್ಯ ಚರಿತ್ರೆ 
ಕನ್ನಡ ಸಾಹಿತ್ಯ ಚಿತ್ರಗಳು 


ಕನ್ನಡ (ಕರ್ಣಾಟಕ) ಸಾಹಿತೃ 


ಪರಿಷತ್ಪತ್ರಿಕೆ 


ಸಂಕ್ಷ್ಟಿಪ್ತ ಸೂಚಿ 


ಅ.ನ, ಕೃಷ್ಣರಾಯ 
ಸಿ. WS ಪೆಂಕಟೀಶ ವಿಠಲ್‌ 


ಹರಿಹರ 

ಗಳಗನಾಥ 

ಹರಿಹರ 

ಶಿವರಾಮ ಕಾರಂತ 
ಹೆಸರುಘಟ್ಟದ ಹೊನ್ನ ಪ್ಪ 
ಜಗದ್ದಳ. ಸೋಮನಾಥ 
ಕುಮಾರ ವೆಂಕಣ್ಣ 
ಗುರುಬಸವ 


ಕಲ್ಯಾಣದ ವಚನಭಂಡಾರಿ ಶಾಂತರಸ 


ಜಿ. ಪಿ ರಾಜರತ್ನ ಲಿ 

ಕೃ ಷ್ಣ ಮೂರ್ತಿ ಪ್ರೆರಾಜಿಕ 

eran (Roll: ಎಸ್‌.ಜಿ 
ನರಸಿಂಹಾಚಾರ್‌, ಮಂ. ಆ. 
ರಾಮಾನುಜಯ್ಯಂಗಾರ್‌) 

ಯಸ್‌. ವೆಂಕಟರಾಜ 

ಎಸ್‌. ವಿ, ಪರಮೇಶ್ವರಭಟ್ಟ 

ರಾ. ನರಸಿಂಹಾಚಾರ್‌ 


ಈಶ್ವ ರಕವಿ (ಸಂ॥ 

ಎ. ಆರ್‌. ಕೃಷ್ಣ ಶಾಸ್ತ್ರೀ) 

ಜು ಚ್‌ 

ನೃಪತುಂಗ (ಸಂಗ 

(1 ೫. ಬಿ. ಪಾಠಕ್‌; 

(11) ಎ. ವೆಂಕಟರಾವ್‌, 

ಎಚ್‌. ಶೇಸ ಅಯ್ಯಂಗಾರ್‌) 
ಎಂ. ಆರ್‌, ಶ್ರೀನಿವಾಸಮೂರ್ತಿ 


ವೆಂಕಟೀಶ ಭೀಮರಾವ ಅಲೂರ 
ನರಸಿಂಹಶಾಸ್ತ್ರಿ ಕೊಳನಾಡು, ವಿಟ್ಲ 


(ಸಂ॥ ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ. ರಾಮಾನುಜಯ್ಯಂಗಾರ್‌) 

ಕುಡ್ತಿ ವಾಸುದೇವ ಶೆಣೈ 

ನಾಡಿಗೇರ ಕೃಷ್ಣರಾಯ: 


ಅನು॥ ದೇವುಡು ನರಸಿಂಹಶಾಸ್ತ್ರಿ 
ರಂ. ಶ್ರೀ. ಮುಗಳಿ 
ಎಲ್‌. ಗುಂಡಪ್ಪ 


ಬಾಣಾ 


ಮ 
ಸಂಕ್ಷಿಪ್ತ 
ಕಿ 


೧೯೪೬ 
೧೯೫೬ 


ಸು. ೧೨೦೦ 
೧೯೫೯ 
ಸು, ೧೨೦೦ 
೧೯೪೦ 
೧೮೮೫ 
ಸು. ೧೧೭೫ 


ಸು. ೧೪೩೦ 
ಸು. ೧೧೬೦ 
೧೯೫೨ 


೧೯೫೫ 
ಸು. ೧೬೪೦ 


೧೯೪೭ 
೧೯ಜ೫ 


ಸು. ೧೫೦೦ 


ಸು. ೮೫೦ 


೧೯೩೩ 


೧೯೩೦ 


ಸು. ೧೯೫೦ 


ಸು. ೧೪೦೦ 


೧೯೪೯ 
೧೯೪೭ 


೧೯೫೮ 
೧೯೫೩ 
೧೯೫೦ 
೧೯೧೬- 


ಇತರ ವಿವರಗಳು 


ವಿಶ್ವವಾಣಿ ಪ್ರಕಟನ ಮಂದಿರ, ಬೆಂಗಳೂರು 

ವಸ್‌, ಎಸ್‌, ಎ೯. ಬುಕ್‌ ಡಿಪೋ, 
ಬೆಂಗಳೂರು 

ಹಸ್ತಪ್ರತಿ: ಕೆ.೩೫೮, ಓರಿಇ., ಮೈಸೂರು 


ಮುದ್ರಣ?,ಸದ್ಗುರುಳಾರ್ಕ ಲಯ,ಹಾನೇರಿ 
ಗ ಶ್ರಿ 


ಹಸ್ತಪ್ರತಿ: ಕೆ.4೫೮, ಓರಿಇ., ಮೈಸೂರು 
ಹರ್ಷಮುದ್ರಣಪ್ರಕಟಿನಾಲಯ,ಫುತ್ತೂರು 


'ಲಕ್ಷ್ಮ್ಮೀವಿಲಾಸ ಪ್ರೆಸ್‌, ಬೆಂಗಳೂರು 


ಸ್ತಪ್ರತಿ: ಕೆ.ಎ.೨೩೨,ಓರಿಇ., ಮೈಸೂರು 


ಹಸ್ತ ಪ್ರತಿ: ಕನ್ನ ಡ.ಸಾಹಿತ್ಯ ಪರಿಷತ್ತು, 


ಜ್‌ 
ಹಸ್ತಪ್ರತಿ: ಕೆ. ೫೦೪, ಓರಿಇ., ಮೈಸೂರು 


ಆನಂದ್‌ ಬ ಬ್ರದರ್ಸ್‌, ಬೆಂಗಳೂರು 

ಸರಸ ಪ್ರಕಾಶನ, ತಿಪಟೂರು 

ಕರ್ಣಾಟಕ ಇಾನ್ಯ ಕಲಾನಿಧಿ, 
ಮೈಸೂರು, ೧೯೦೨ 


ಕಿರಿಯರ ಪ್ರಪಂಚ, ಉಡುಪಿ 

ಉಷಾ ಸಾಹಿತ್ಯ ಮಾಲೆ, ಮೈಸೂರು.. 

ಸಂಪುಟ 1 - sl. ಪರಿಶೋಧಿತ 
ಮುದ್ರಣ, ೧೯೬೧, ಕನ್ನ ಡ ಸಾಹಿತ 
“ಪರಿಷತ್ತು ; ಸಂಪುಟ 11-೧೯೧೯; 
ಸಂಪುಟ 111 - ೧೯೨೯, ಬೆಂಗಳೂರು 

ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ೧೯೫೨ 


-ಮೈ ಸೂರು ಗವರ್ನ್‌ಮೆಂಟ್‌ ಪ್ರೆಸ್‌ 


ಬೆಂಗಳೂರು, ೧೮೯೮ 
ಓರಿಇ., ಮದರಾಸು, ೧೯೩೦ 


ಸತ್ಯಶೋಧನ ಪ್ರಕಟಿನಮಂದಿರ, 
ಬೆಂಗಳೂರು . 

ಬೆಂಗಳೂರು ಬುಕ್‌ ಡಿಪೋ, 
ಬೆಂಗಳೂರು, ೧೪೯೫ 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಸರಿಸತ್ತು, 
ಬೆಂಗಳೂರು 

ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯೭ 

ಪ್ರಭಾತ, ಮಂಗಳೂರು 

ಸತ್ಯಶೋಧನ ಪ್ರಕಟನ ಮಂದಿರ, 
-ಬೆಂಗಳೂರು 

ನ್ಯೂಸ್‌ ಪೇಪರ್‌ ಹೌಸ್‌, ಮೈಸೂರು 

ಉಷಾ ಸಾಹಿತ್ಯ ಮಾಲೆ, ಮೈಸೂರು 

ಸಾಹಿತ್ಯ ಕುಟೀರ, ಬೆಂಗಳೂರು 

ಕನ್ನಡ (ಕರ್ಣಾಟಕ) ಸಾಹಿತೃ ಪರಿಷತ್ತು. 
ಬೆಂಗಳೂರು 


೨೭೮ 


ರ೬ 


ಕಾಂಗ್ರೆಸ. 
ಕಾಂಪೂಚ. 
ಕಾಕಥಾ. 
ಕಾಣಕ್ಕೆ. 
ಕಾತ್ಕಾ ಯ. 


ಕಾದಂಉ. 


ಕಾದಂಪೂ. 
ಸಾದಂಸಂ. 


ಕಾದನ. 
ಕಾನೂರು. 
ಕಾಬರುಾ. 
ಕಾಮಳ. 


ಕಾಮಿಕಾಂ. 
ಸಾರವ. 


ಕಾರವಾ. 
ಕಾರಿರ. 
ಕಾರುಷ. 
ಕಾಲಚ. 
ಕಾಲಜಾ.' 
ಕಾಲನ 
ಕಾಲಯಾ. 
ಕಾಲಸಂ. 


ಕಾವೇರಿ. 
ಕಾವ್ಯಸ. 


ಕಾವ್ಯ ಸಾ. 


NN NES 


ಕಥಾಸಾಗರ 
ಕರ್ಣಾಟಕ ಸಿಂಹಾಸನ ಸ್ಥಾಪನೆ 
ಕನ್ನಡ-ಕನ್ನಡ ಕಸ್ತೂರೀ ಕೋಶ 


ಕಸ್ತೂರಿ (ಮಾಸಪತ್ರಿಕೆ) 
ಕಳಬೆಂಗ ಪೆರುಮಾಳೆಯರ ರಗಳೆ 
ಕಳಸಾಪುರದ ಹುಡುಗರು 


ಕಳ್ಳನಿಗೆ ಕಾಣಿಕೆ 


ಕಾಂಗ್ರೆಸದ ಇತಿಹಾಸ 
ಕಾಂಪೂಷನ ಚರಿತ್ರೆ 
ಕಾಳಿದಾಸನ ಕಥಾನಕಗಳು 
ಕಾಣದ ಕ್ರೈ 

ಭಗವತೀ ಕಾತ್ಕಾಯನಿ 


ಕರ್ಣಾಟಕ ಕಾದಂಬರಿ 
(ಉತ್ತರ ಭಾಗ) 
೨3 (ಪೂರ್ವ ಭಾಗ) 
ಕರ್ಣಾಟಕ ಕಾದಂಬರೀ ಸಂಗ್ರಹ 


ಕಾಮದಹನ 

ಕಾನೂರು ಸುಬ್ಬಮ್ಮ ಹೆಗ್ಗಡಿತಿ 
ಕಾಲಾ ಬರಭಾರ್‌' 

ಕಾಮನ ಕಥೆ 


ಕಾಮಿನೀ ಕಾಂಚನ 
ಕಾರವಾರ ಜಿಲ್ಲೆಯ ವರ್ಣನೆಯು 


ಕಾರವಾನ್‌ 
ಕಾರಿಕಾಲಮ್ಮೆಯ ರಗಳೆ 
ಕಾರಣ ಪುರುಷ 
ಕಾಲಚಕ್ರ 
ಕಹಾಲಜಾ ನ 
ಇಾ 
ಕಾಲನೇಮಿ ಕಾಳಗ 
ಕಾಲಯಾನ 
ಕಾಲಜ್ಞಾನ ಸಂಗ್ರಹ (ಭಾಗ 1) 


ಕಾವೇರಿ 


ಕಾವ್ಯಸಮಾಕ್ಷೆ' 


ಕಾವ್ಯಸಾರ 


ಕನ್ನಡ ನಿಘಂಟು 


ಮಾನವಿ ವೀರಪ್ಪ 
ಎಸ್‌. ಎ. ಕುಲಕರ್ಣಿ 
ಚೆ. ಎ. ಕವಲಿ 


(ಸಂ॥ ರಂಗನಾಥ ದಿವಾಕರ) 
ಹರಿಹರ 
ಮತಿಘಟ್ಟ ಕೃಷ್ಣಮೂರ್ತಿ 


ಮಾ. ಬಾ. ಕುಲಕರ್ಣಿ 


ಶ್ರೀಮತಿ ಶಮಾದೇವಿ ಪಾಟೀಲ 
ಎಂ. ಎಸ್‌. ಪುಟ್ಟಣ್ಣ 
ವಿ.ಎಂ. ಇನಾಂದಾರ 
ಆನಂದಕಂದ 

ಗಳಗನಾಥ 


ನಾಗವರ್ಮ 1 (ಸಂ॥ ಬಿ. ಮಲ್ಲಪ್ಪ) 


»» »» 


(ಸಂ॥ ಬ. ಎಸ್‌. ವೆಂಕಣ್ಣಯ್ಯ) 


ಕುಲಕರ್ಣಿ ಶ್ರೀನಿವಾಸ 
ಕೆ. ವಿ. ಪುಟ್ಟ ಪ್ಪ 
ನವಗಿರಿನಂದ 
ಕಲ್ಮಾಣಕೀರ್ತಿ 


ಆ. ನ. ಕೃಷ್ಣರಾಯ 
ಎಂ. ಜಿ. ದೇಶಪಾಂಡೆ 


ಬಸವರಾಜ ಕಟ್ಟೀಮನಿ 
ಹರಿಹರ 

ರಂ. ಶ್ರೀ. ಮುಗಳಿ 

ಡಿ. ಎಸ್‌. ಕೊಪು ಕರ್‌ 
ಚನ್ನಬಸವ ಮತ್ತು ಇತರರು 
ಕೆರೋಡಿ ನರಸಿಂಗ್ರಾವ 


ಭಾರತೀಸುತ 


ನಾನಾ ಕವಿಕೃತ (ಸಂ॥ 
ಶಿವಬಸವ ಸ್ವಾಮಿ) 

ಸೂರ್ಯನಾರಾಯಣ ಚಡಗ 

ತೀ, ನಂ. ಶ್ರೀಕಂಠಯ್ಯ 


ಅಭಿನವವಾದಿವಿದ್ಯಾನಂದ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ. ರಾಮಾನುಜಯ್ಯಂಗಾರ್‌) 


೧೮೫೧ 


೧೯೨೨ 


೧೯೫೭ 


೧೯೫೨ 


೧೯೨೧ 


ಇತರ ವಿವರಗಳು 


ಮಾಣಿಕ್ಯ ಮಂದಿರ ಬುಕ್‌ ಡಿಪೋ, 
ಬಳ್ಳಾರಿ, ೧೯೧೫ 
ಶ್ರೀ ವಿದ್ಯಾರಣ್ಯ ಪ್ರಕಾಶಕ ಸಂಸ್ಥೆ, 
ಧಾರವಾಡ 
ರಾಮಾಶ್ರಯ ಬುಕ್‌ ಡಿಪೋ, 
ಧಾರವಾಡ 
ಲೋಕಶಿಕ್ಷಣ ಟ್ರಸ್ಟ್‌ ಹುಬ್ಬಳ್ಳಿ 
ಹಸ್ತಪ್ರತಿ:`ಕೆ. ೩೫೮, ಓರೀಇ., ಮೈಸೂರು 
ಎಸ್‌. ಎಸ್‌. ಎನ್‌. ಬುಕ್‌ ಡಿಪೋ, 
ಬೆಂಗಳೂರು 
೪ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 
೨ನೆಯಮುದ್ರಣ, ಸಿಟಿಪ್ರೆಸ್‌, ಬೆಂಗಳೂರು 
ಸ್ವಧರ್ಮ ಕಥಾಮಾಲೆ, ಧಾರವಾಡ 
ಗಳಗನಾಥ ಸುರಸ ಗ್ರಂಥಮಾಲಾ, 
ಧಾರವಾಡ 
ಗವರ್ನ್‌ಮೆಂಟ್‌ ಬ್ರಾಂಚ್‌ ಪ್ರೆಸ್‌, 
ಮೈ ಸೂರು, ೧೮೯೨ 
39 31 
ಮೈಸೂರು ವಿಶ್ವನಿದ್ಯಾನಿಲಯ, ಮೈಸೂರು 
೧೯೩೩ 
ಎಸ್‌. ಕೆ. ಕುಲಕರ್ಣಿ, ಧಾರವಾಡ 
ಕಾವ್ಯಾಲಯ, ಶಿವಮೊಗ್ಗ 
ಸಮಾಜ ಪುಸ್ತಕಾಲಯ, ಧಾರವಾಡ 
ಹಸ್ತಪ್ರತಿ: ಳೆ. ಬಿ. ೨೭೬, ಓರಿಇ., 
ಮಸೂರು 
೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 
ಕೆನರೀಸ್‌ ಮಿರ್ಷ ಪ್ರೆಸ್‌ ಅಂಡ್‌ 
ಬುಕ್‌ ಡಿಪೋ, ಮಂಗಳೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಹಸ್ತಪ್ರತಿ: ಳೆ. ೩೫೮, ಓರಿಇ., ಮೈಸೂರು 
೨ನೆಯ ಮುದ್ರಣ, ಸಾಂಗ್ಲಿ 
ಸಂಜೀನಿನಿ ಪ್ರಕಾಶನ, ಹುಬ್ಬಳ್ಳಿ 
ಹಸ್ತಪ್ರತಿ: ಳೆ. ೨೫೦,ಓರೀಇ., ಮೈಸೂರು. 
ಶ್ರೀ ಕೃಷ್ಣ ಮುದ್ರಣಾಲಯ, ಉಡುಪಿ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಶಿವಶರಣ ವಾಜ್ಮಯ ಪ್ರಕಾಶ 
ಕಾರ್ಮಾಲಯ, ಮೈಸೂರು, ೧೯೪೬ 
ಶ್ರೀ ಪ್ರಕಾಶನ, ಬೆಂಗಳೂರು 
೨ನೆಯ ಮುದ್ರಣ, ಕಾವ್ಯಾಲಯ, 
ಮೈಸೂರು 
ಕರ್ಣಾಟಕ ಕಾವ್ಯ ಮಂಜರಿ, 
ಮೈಸೂರು, ೧೮೯೮ 


೩೩೧ 


೩೩೨ 


ಕಾಳರಾ. 
4. 


ಕಿಂಕತೆ. 


ಕಿರಿಸಾ. 
ಕಿಸಂಗ್ಲಾ § 
ಕೀಟಪಿ. 
ಕೀಲುಗೊಂ. 
ಕುಂಕುಮ. 
ಕುಂಬಲ. 
ಕುಂಬಳ. 
ಕುಚೇಲೋ. 
ಕುಟುಂಬ. 
ಕುಟುಂಸೌ. 


ಕುಟ್ಟದೊ. 
ಕುಡಿಕೂ. 
ಕುಮಾಕಾ. 
ಕುಮಾಕೃ. 


ಶುಮಾವಿ. 
ಕುಮುದಾ. 
ಶುಮುದಿ. 


ಕುಮುರಾ. 


ಹೆಸರು 


ಕಾವ್ಯಾವಲೋಕನಂ 


ಕಾಳರಾತ್ರಿ 

Kannada - English 
Dictionary 

ಕಿಂಡರ್‌ಗಾರ್ಟೀ ಕಥೆಗಳು 


ಕಿರಿಸಾಹಿತಿಯ ಹಿರಿಯಾಸೆ 
Kisamwar Glossary 
ಕೀಟಕ ಪಿಡಗುಗಳ ಸಮೀಕ್ಷಣೆ 
ಕೀಲುಗೊಂಬೆ 

ಕುಂಕುಮ ಬಲ 

ಕುಂಬಜಿ ಗುಂಡಯ್ಯನ ರಗಳೆ 
ಕುಂಬಳಕಾಯಿಗೆ ಕಲಹ 
ಕುಚೇಲೋಪಾಖ್ಯಾನ 
ಕುಟುಂಬ 

ಕುಟುಂಬಸೌಖ್ಯ 


ಕುಟ್ಟ-ದೊಣ್ಣೆ 
ಕುಡಿಯರ ಕೂಸು 
ಕುಮಾರಸಂಭವ 
ಕುಮಾರ ಕೃಪ 


ಕುಮಾರ ವಿಜಯ 
ಕುಮುದಾಕ್ಷಿ ಕಲ್ಯಾಣ 
ಕುಮುದಿನಿ ಅಥವಾ. 

ಬಾಲಕ್ಕೆ ಬಡಿದಾಟ 
ಕುಮುದೇಂದು ರಾಮಾಯಣ 


ಸಂಧಿ ೧-೮ 
»» ಸಂಧಿ ೯-೨೧ 
ಕುಣಿಗಲ ರಾಮಾಶಾಸಿ ಗಳ ಚರಿತ್ರೆ 
ಖ್‌ 


ಕುಮಾರರಾಮನ ಸಾಂಗತ್ಯ 
ಸಂಪುಟ 11, 111 
ಕುರಿಹಿಂಡು 


- ಕುರುಡು ಕಾಸು 


ಕುರುಕ್ಷೇತ್ರ 


ಕುಮಾರವ್ಯಾಸ ಭಾರತ, 
ಅರಣ್ಯಪರ್ವ 
ಆದಿಪರ್ವ 


ಸಂ: 


12 ಕನ್ನಡ ನಿಘಂಟು 


ಕ್ರಮ 
ಸಂಖ್ಯೆ | ಸಂಕ್ಷಿಪ್ತ ಕರ್ತೃ ಇತರ ವಿವರಗಳು 


೩೩೮ | ಕುವ್ಕಾಉ. ಕುಮಾರವ್ಯಾಸ ಭಾರತ ಕುಮಾರವ್ಯಾಸ ಸು. ೧೪೩೦ | ಓರಿಇ., ಮೈಸೂರು, ೧೯೨೨ 
ಉದ್ಯೋಗಪರ್ವ | ?? (ಸಂ॥ ಆರ್‌. ಶಾಮಶಾಸ್ತ್ರಿ) 
೩೩೯ |) ಳುವ್ಯಾಕ. ಕರ್ಣಪರ್ವ | »: (ಸಂ॥ಎನ್‌.ಆನಂತರಂಗಾಚಾರ್‌) 33 ೧೯೪೦ 
೩೪೦ ಕುವ್ಯಾಗ. ಗದಾಪರ್ವ | »» (ಸಂ॥ಎನ್‌. ಅನಂತರಂಗಾಚಾರ್‌) »» ೧೯೪೩ 
೩೪೧ | ಕುವ್ಯಾಡ್ರೋ. ದ್ರೋಣಪರ್ವ | » (ಸಂ॥ ಎಂ.ಎಸ್‌. ಬಸವಲಿಂಗಯ್ಯ, 33 ೧೯೩೬ 
ಎನ್‌. ಅನಂತರಂಗಾಚಾರ್‌) 
೩೪೨ ಕುವ್ಯಾಭೀ. ಭೀಷ್ಮಪರ್ವ | * (ಸಂ॥ ಡಿ. ಶ್ರೀನಿವಾಸಾಚಾರ್‌, »» ೧೯೩೩ 
ಡಿ. ಎಲ್‌. ನರಸಿಂಹಾಚಾರ್‌) 
೩೪ ಕುವ್ಯಾವಿ. ವಿರಾಟಪರ್ವ | »» (ಸಂ! ಅರಿ ಶಾಮಾಶಾಸ್ತ್ರಿ) ೨2 ಕ್ಯ ೧೯೨೦ 
೩೪೪ ಕುವ್ಯಾಶ. Le ಶಲ್ಮಪರ್ವ | »» (ಸಂ॥ಎನ್‌.ಆನಂತರಂಗಾಚಾರ್‌) ೨2 ಗ ೧೯೪೩ 
ಎ೪೫ ಕುವ್ಯಾಸ. ಸ ಸಭಾಪರ್ವ | » (ನಿ. ಶಾಮಾಚಾರ್‌) ೨3 ` - ೧೯೧೫ 
೩೪೬ | ಕುಸುಮಾ. . | ಕುಸುಮಾವಳೀ ಕಾವ್ಯಂ ದೇವಕವಿ ಸು. ೧೨೦೦ ಕನ್ನಡ ಸಾಹಿತ್ಯ ಪರಿಷತ್ತು; ಬೆಂಗಳೂರು 
೩೪೭ | ಶುಸುಸಂ. ಕುಸುಮ ಸಂಕೋಲೆ ಸೂ. ವೆಂ. ಆರಗ ೧೯೫೫ | ಅರುಣೋದಯ ಪ್ರಕಾಶನ, ಬೆಂಗಳೂರು 
೩೪೮ | .ಕುಅಳ್‌. ತಿರುಕು ಆಳ್‌ ಅನು! ಎಲ್‌. ಗುಂಡಪ್ಪ ೧೯೫೫ | ನರಸಿಂಹರಾಜ ಕಾಲೊನಿ, ಬೆಂಗಳೂರು 
೩೪೯ | ಕೂಲಿ. ಸ್‌ ಅ. ನ. ಸುಬ್ಬರಾವ್‌ ೧೯೫೬ | ಶ್ರೀ ನೀಲಕಂಠೇಶ್ವರ. ನಾಟ್ಕ ಸೇವಾಸಂಘ, 
ಹೆಗ್ಗೋಡು (ಸಾಗರ) 
`ಷಿ೫೦ ಕೃಆಕಾ. ಕೃಷ್ಣಾರ್ಜುನ ಕಾಳಗ ರಾಮಾಚಾರ್‌ ಶ್ರೀಕೃಷ್ಣ ಮುದ್ರ ಣಾಲಯ, 
ಉಡುಪಿ, ೧೯೩೧ 
೩೫೧ ಕೃಶಕ್ಕೆ. ಕೃತಕ ಕೈಬೆರಳು ಮುರಲಿ ೧೯೫೭ | ಇನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 
೩೫೨ ಕೃವಾಅ. ಕೃಷ್ಣರಾಜ ವಾಣೀವಿಲಾಸವೆಂಬ ಮುಮ್ಮಡಿ ಕೃಷ್ಣರಾಜ ೧೭೯೪- ಎಂ..ರುದ್ರಪ್ಪ ಅಂಡ್‌ ಸ್ಸ, ಬೆಂಗಳೂರು, 
ಮಹಾಭಾರತದ ಕನ್ನಡ ಟೀಕು, ' ೧೮೬೮ ೧೮೯೭ 
ಆನುಶಾಸನಿಕ ಪರ್ವ 
೩೫೩ | ಕೃವಾಆ. ಸ ಆದಿಪರ್ವ (5 ೨ನೆಯ ಮುದ್ರಣ ,; ೧೯೦೨ 
೩೫೪ | ಕೃವಾಲು. ೫. ಉದ್ಯೋಗಪರ್ವ ಸ ಜಗನ್ಮೋಹನ ಮುದ್ರಾಕ್ಷರಶಾಲೆ, 
ಮೈಸೂರು, ೧೮೮೫ 
೩ಿ೫ಗ ಕೃವಾಳ. ಕರ್ಣಪರ್ವ HE ಸರ್ಕಾರದ ಬ್ರಾಂಚ್‌ ಮುದ್ರಾಕ್ಷರ ಶಾಲೆ, 
ಮೈಸೂರು 
೩೫೬ ಕೃವಾದ್ರೋ. 13 ದ್ರೋಣಪರ್ವ 33 33 
4೫೭ ಕೃವಾಭೀ. ೫... : ಭೀಷ್ಮಪರ್ವ 39 ೨೫ 
ಪಿ೫ಲ ಕೃವಾಮ. » ಮಹಾಪ್ರಸ್ಥಾನಪರ್ವ 4 ಎಂ. ರುದ್ರಪ್ಪ ಅಂಡ್‌ ರ್ಸ, ಬೆಂಗಳೂರು, 
೧೯೩೦ 
೩೫೯ ಕೃವಾಮ್‌ೌ. ಮೌಸಲಪರ್ವ ೨ 32 
೩೬೦ ಕೃವಾವ. ವನಪರ್ವ ದ ಸರ್ಕಾರದ ಬ್ರಾಂಚ್‌ ಮುದ್ರಾಕ್ಷರ ಶಾಲೆ, 
ಮೈಸೂರು, ೧೮೯೨ 
ಫಿ೬೧ ಕೃವಾವಿ. ವಿರಾಟಿಪರ್ವ 33 ೨೫ 
೩೬೨ ಕೃವಾಶ. ಶಲ್ಯಪರ್ವ ys ಎಂ. ರುದ್ರಪ್ಪ ಅಂಡ್‌ ಸ್ಸ, ಬೆಂಗಳೂರು, 
೧೮೯೪ 
ಪಪ್ಪಿ ಕೃವಾಶಾಂ. ಶಾಂತಿಪರ್ವ »» »» »» ೧೮೯೨ 
೩೬೪ ಕೃವಾಶ್ರ. ಸ ಆಶ್ರಮವಾಸಿಕಪರ್ವ »» »» »» ೧೯೦೮ 
೨೬೫ ಕೃವಾಶ್ವ. ೨೨ ಅಶ್ವಮೇಧಪರ್ವ »» »» »» 
೩೬೬ ಕೃವಾಸ. »» ಸಭಾಪರ್ವ ೨3 33 ೩ನೆಯ ಮುದ್ರಣ ,, ೧೯೦೮: 
೩೬೭ ಕೃವಾಸೌ. ಹ ಸೌಪ್ತಿಕಪರ್ವ »» » 33 ೧೮೬೯ 
೩೬೮ ಸ್ಪನಾಸ್ತ್ರೀ, 33 ಸ್ಪೀಪರ್ವ 33 ೨೨ ೨ನೆಯ ಮುದ್ರಣ ,, ೧೮೯೬ 
೩೬೯] ಕೃವಾಸ್ವ. | » ಸ್ವರ್ಗಾರೋಹಣಪರ್ವ 83 ೨3 33 ೧೯೦೮ 
೩೭೦ ಕೃಷಿಪ್ರ. ಕೃಷಿಜ್ಞಾನ ಪ್ರದೀಪಿಕೆ ನಾಗಭೂಷಣ ಘನಮಠದಾರ್ಯ (ಸಂ॥ ೧೮೭೯ | ಶಿವಾನುಭವ ಗ್ರಂಥಮಾಲೆ, 


ಫ.ಗು. ಹಳಕಟ್ಟ) ಬಿಜಾಪುರ, ೧೯೩೪ 


೩೭೮ 
೩೭೯ 


೩ರಲೆ 


೩೮೯ 


೩೯೨ 
೩ೀಷಿ 


೪೦೦ 


ಕೃಷ್ಣಕಥಾರತ್ನಾಕರ 
ಕೃಷ್ಣಗೋಪೀ ವಿಲಾಸ 


ಶ್ರೀ ಕೃಷ್ಣಭೂಪಾಲ 
ಕೃಷ್ಣಾಕುಮಾರಿ ಮತ್ತು 

ಹಾಡು-ಪಾಡು 
ಕೆರೆಗೆ ಹಾರ 


ಕೆಲವು ಕಥೆಗಳು 


ಳೆಲವು ನೆನಪುಗಳು 

ಕೆಳದಿನೃಪವಿಜಯ 

ಕೆಳದಿ ಸಂಸ್ಥಾನದ ರಾಯರೆ 
ವಂಶಾವಳಿ 

ಕೇಶಿರಾಜನ ರಗಳೆ 

ಕೈನಲ್ಯಕಲ್ಪವಲ್ಲರಿ 


ಕನ್ನಡ ಕೈಪಿಡಿ 


ಕೈಮಾಂಸ 

ಕೈಲಾಸದಲ್ಲಿ ಕಮ್ಯುನಿಷ್ಟರು 
ಕೈಲಾಸ ಮಾನಸಸರೋವರಯಾತ್ರೆ 
ಕೈನಲ್ಯಸಾರದ ಬೀಕು 

ಕೈವಲ್ಯ ಪದ್ಧತಿ 


ಕೈಹಿಡಿದ ಕಾವೇರಿ. 
ಕೊಂಗುಲಿ ಕಲಿಯರ ರಗಳೆ 
ಕೊಂದವರು ಯಾರು? 


ಕೊಟ್ಟೂರು ಬಸವೇಶ ಪೌರಾಣವು 


ಕೊತವಾಲನ `ಕಾರಸ್ತಾ.ನ 
ಕೊನೆಯ ದಿನಗಳು 
ಕೊನಷ್ಟೈ ಕತೆಗಳು 


ತೊನೆಯ ಕಾಣಿಕೆ 
ಕೊನೆಯ ಭೇಟ 
The Kannada 
Inscriptions of Koppal 
ಕೊಲ್ಬುಲಿಯಾಂಡರ ರಗಳೆ 
Inscriptions in Northern 
Kamataka and 
The Kolhapur State 
ಗಯಚರಿತ್ರೆ ಅಥವಾ 
ಕೃಷ್ಣಾರ್ಜುನರ ಸಂಗರ 


ವೆಂಕಟಾರ, ಶಿಷ್ನ 
ತ 


ಮಾ. ನಾ. ಚೌಡಪ್ಪ 
ಆಂಬಿ ಕಾತನಯದತ್ತ 


ಕುಲಕರ್ಣಿ ಬಿಂದುಮಾಧವ 
ಅನು! ಕೆ. ಆರ್‌. ಉಡುಪ 


ನವರತ್ನ ರಾಮರಾಯ 


ಲಿಂಗಣ (ಸಂ॥ ಆರ್‌. ಶಾಮಶಾಸಿ ) 
ಣು ಚ್‌ 


ಹರಿಹರ 
ಸರ್ಪಭೂಷಣ ಶಿವಯೋಗಿ 
(ಸಂ॥ ಶಿ. ಶಿ. ಬಸವನಾಳ) 


po 


ಜನಾರ್ದನ ಗುರ್ಕಾರ್‌ 

ಎಸ್‌. ವೆಂಕಟರಾಜ 

ಶ್ರೀ ಕೃಷ್ಣನಾರಾಯಣ ಗೋಸಾವಿ 
4 ೫9 

ತೋಂಟದಾರ್ಯ 


೧೯೪೯ 
ಸು. ೧೫೦೦ 


ನಿಜಗುಣ ಶಿವಯೋಗಿ (ಸಂ॥ರುದ್ರಪ್ಪ) ಸು. ೧೫೦೦ 


ಎಂ. ಹರಿದಾಸರಾಯ 
ಹರಿಹರ 
ಗುರುನಾಥಜೋಶಿ 


ಬಸವಲಿಂಗ ಕವಿ (ಸಂ॥ 
"ರಿ. ಆರ್‌. ಕರಿಬಸವಶಾಸ್ತ್ರಿ, 
"ಎಂ. ಬಸವಲಿಂಗಶಾಸ್ಸಿ) 
ಹೊಸಮನೆ ಗುಂಡಪ್ಪ 
ಭಾರತೀಸುತ 
ಅನು॥ ಗೊರೂರು: ರಾಮಸ್ವಾಮಿ 
ಆಯ್ಕಂಗಾರ್‌ 
ಎನ್‌. ಎಸ್‌. ಗದಗಕರ 
ಸರೋಜಮ್ಮ ಅನಂತರಾಮಯ್ಯ 


ಹರಿಹರ 
(ಸಂ॥ ಕೆ. ಜಿ, ಕುಂದಣಗಾರ) 


ಕೋನಯ್ಯ (ಸಂ॥ 


ಮಂ.೪. ರಾಮಾನುಜಯ್ಯಂಗಾರ್‌) 


೧೯೫. 
ಸು. ೧೨೦೦ 
೧೯೫೧ 


೧೬೭೯ 
೧೯೪೯ 
೧೯೪೬ 
೧೯೫೨ 
೧೯೫೨ 
೧೯೫೪ 
೧೯೩೫ 
ಸು. ೧೨೦೦ 


೧೯೩೯ 


ಸು. ೧೭೫೦ 


13 
ಇತರ ವಿವರಗಳು 


ಹಸ್ತಪ್ರತಿ: ಕೆ.ಬಿ.೧೨೩,ಓರಿಇ., ಮೈಸೂರು 


ಕರ್ಣಾಟಕ ಕಾವ,ಮಂಜರಿ, 
ಮೈಸೂರು, ೧೮೯೪ 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

೩ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 

ಶಾಂತಿ ಸಾಹಿತ್ಸ ಮಾಲೆ, ಬಾದಾಮಿ, 
ವಿಜಾಪುರ ಜಿಲ್ಲೆ. 

ಇಂಡಿರ್ಯ ಇಂಡಸ್ಟ್ರಿಯಲ್‌ ಅಂಡ್‌ 
ಏಜನ್ಸೀಸ್‌, ಮಂಗಳೂರು 

ಜೀವನ ಕಾರ್ಯಾಲಯ, ಬೆಂಗಳೂರು 

ಓರಿಇ.,' ಮೈ ಸೂರು, ೧೯೨೧ 

ಹಸ್ತಪ್ರತಿ: ಕೆ. ಎ.೨೬೫,ಓರಿಇ., ಮೈಸೂರು 


ಹಸ್ತಪ್ರತಿ: ಕೆ. ೩೫೮, ಓರಿಇ;, ಮೈಸೂರು 
ಸರ್ಪಭೂಷಣ ಶಿನಯೋಗೀಶ್ವರ 
ಗ್ರಂಥಮಾಲೆ, ಬೆಂಗಳೂರು, ೧೯೪೯. 
೩ನೆಯ ಮುದ್ರಣ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
ಶ್ರೀ ಕೃಷ್ಣ ಪ್ರಕಾಶನ, 'ಉಡುಪಿ 
ಸ್ವಾತಂತ್ರ್ಯ ಪ್ರಕಾಶನ, ಧಾರವಾಡ 
ಹಸ್ತಪ್ರತಿ : ಕೆ. ೫೩೭, ಓರಿಇ,, ಮೈಸೂರು 
ಕೃಷ್ಣರಾಜ ವಿಲಾಸ ಮುದ್ರಾ ಕ್ಷರಶಾಲೆ, 
`ಬೆಂಗಳೂರು, ೧೮೭೪ 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಹಸ್ತಪ್ರತಿ: ಸೆ. ೩೫೮, ಓರಿಇ., ಮೈಸೂರು 
೨ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 
ಸ್ಟಾರ್‌ ಮುದ್ರಾ ಕ್ಷರಶಾಲೆ, 
ಮೈಸೂರು, ೧೮೯೪ 


ಸಮಾಜ ಪುಸ್ತಕಾಲಯ, ಧಾರವಾಡ 

ಮನೋಹರ ಗ್ರಂಥಭಂಡಾರ, ಧಾರವಾಡ 

ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 

ಮನೋಹರ ಗ್ರಂಥಭಂಡಾರ, ಧಾರವಾಡ 

ಡಿ. ವಿ. ಕೆ. ಮೂರ್ತಿ, ಮೈಸೂರು 

ಡೈರೆಕ್ಟರ್‌ ಆಫ್‌ ಆರ್ಕಿಯಾಲಜಿ, 
ಹೈದರಾಬಾದ್‌ 

ಹಸ್ತಪ್ರತಿ: ಜೆ. ೩೫೮, ಓರಿಇ., ಮೈ ಸೂರು 

ಆರ ಭಾನು ಪ್ರೆಸ್‌, ಕೊಲ್ಹಾಪುರ 


ಕರ್ಣಾಟಕ ಕಾವ್ಯ ಕಲಾನಿಧಿ, 
ಮೈಸೂರು, ೧೯೧೫ 


೪೨೬ 


೪೨೭ 
೪೨೮ 


೪೨೯ 
೪೩೦ 


೪೩೧ 
೪ಪಿ೨ 


೪೩೩ 
೪೩೪ 
೪೩೫ 


ಜು ಯೋ ೋ ೋ | gr | | 


ಕೋಟಬಚೆ. 
ಕೋದಂಡ. 
ಕೋಲಶಾಂ. 
ಕೋಲ್ಮಿಂಚು. 
ಹೋಹಿನೂ. 
ಕೋಳೂರ. 
ಕ್ರಿಯಾಶಿ. 


ಕ್ಪಾಶ್ರತೇ. 
ಖಡ್ಗಟೀ. 
ಖಮದ, 


ಖಾದಿಶಾ. 
ಖಾನಾನೀ.. 
ಗಂಗಾಗೌ. 
ಗಂಗಾಶ. 


ಗಂಗಾಮ, 
ಗಂಗಾವ. 
ಗಂಗಾಸಾ. 
ಗಂಗಾಳ. 
ಗಂಮಾಯಿ. 
ಗಂಸಮ. . 
ಗಜರಾ. 
ಗಜೇವ. 


ಗಣಭಾ. 
ಗಣೇಶ. 
ಗದಾಯು. 


ಗದಾಸಂ. 


ಗಮೋಕ್ಷ. 
ಗರತಿ. 


ಗರಬಾ. 
ಗರಿ. 


ಗರ್ಭಗು. 
ಗಲಿಪ್ರ. 


ಗಳಗ. 
ಗಾದೆ. 
ಗಾಳಿಗು. 


ಕೋಟ ಚೆನ್ನಯ 

ಕೋದಂಡನ ಉಪನ್ಯಾಸಗಳು 
ಕೋಲ ಶಾಂತಯ್ಯನ ವಚನಗಳು 
ಕೋಲ್ಮಿಂಚು 

ಕೋಹಿನೂರು 

ಕೋಳೂರ ಕೊಡಗೂಸಿನ ರಗಳೆ 
ಕ್ರಿಯಾತ್ಮಕ ಶಿಕ್ಷಣ 


ಕ್ಪಾತ್ರತೇಜ [ಮಾವಾರ ಗೌರವ] 
ಖಡ ಶಾಸ ಬೀಕೆ 

೧ ಆಈ 
ಖಗೇಂದ್ರಮಣಿದರ್ಪಣಂ 


ಖಾದಿ ಶಾಸ್ತ್ರ 
ಖಾನಾವಳಿಯ ನೀಲಾ 
ಗಂಗಾ-ಗೌಂ 
ಗಂಗಾವತರಣ 


-ಶಬ್ದಮಂಜರಿ ಕೋಶವು 
ಗಂಗಾವತಾರ 

ಗಂಗಾಸಾನಿ 

ಗಂಟಲಲ್ಲಿ ಗಾಳ 

ಗಂಗವ್ವ ಮತ್ತು ಗಂಗಾಮಾಯಿ 
ಗಂಡು ಹೆಣ್ಣಿನ ಸಮಸ್ಯೆ 
ಗಜರಾಜ 


"ಗಜೇಶ ಮಸಣಯ್ಯ ಗಳ 


ನಚನಗಳು 
ಗಣಭಾಷಿತ ರತ್ನಮಾಲೆ 


ಗಣೇಶದರ್ಶನ 
ಗದಾಯುದ್ಧ 


ಗದಾಯುದ್ದ ಸಂಗೃ್ರಹಂ 
€ಛ ಖೆ 


ಗಜೇಂದ್ರಮೋಕ್ಷ 
ಗರತಿಯ ಹಾಡು 


ಗರತಿಯ ಬಾಳು 
ಗರಿ 


ಗರ್ಭಗುಡಿ 
ಗಲಿವರನ ಪ್ರವಾಸ 


ಗಳಗನಾಥ 
ಕನ್ನಡ ಗಾದೆಗಳು 
ಗಾಳಿಗುದರಿ 


ಕನ್ನಡ ನಿಘಂಟು 


ಪಂಜೆ ಮಂಗೇಶರಾಯ 

ಜೆ. ವಾಮನ ಭಟ್‌ 

ಕೋಲ ಶಾಂತಯ್ಯ 

(ಸಂ॥ ಜಿ. ಬಿ. ಜೋಶಿ) 

ಬಿ. ವೆಂಕಟಾಚಾರ್ಯ 
ಹರಿಹರ 

ಹೆಚ್‌. ಜೆ. ರಾಮಯ್ಯ ಂಗಾರ್‌ 


ಎಂ. ರ್ವ. ಕಾಮತ್‌ 


ಮಂಗರಾಜ! (ಸಂ॥ಎ,ವೆಂಕಟಿರಾವ್‌,| ಸು. ೧೩೬೦ 


ಎಚ್‌. ಶೇಷಅಯ್ಯಂಗಾರ್‌) 
ಹರ್ಡೆಕರ ಮಂಜಪ್ಪ 
ಬಸವರಾಜ ಕಟ್ಟೀಮನಿ 
ಕುಲಕರ್ಣಿ ಬಿಂದುಮಾಧವ 
ದ. ರಾ. ಬೇಂದ್ರೆ 


ಗಂಗಾಧರ ಮಡಿವಾಳೇಶ್ವರ 
ಜನಾರ್ದನ ಗುರ್ಕಾರ್‌ 
ವರಗಿರಿ 
ಮಾನಪ್ಪ 
ಶಂ. ರಾ. ಮೊಕಾಶಿ 
ಅನು! ಎಂ. ಎ. ಕುಪ್ಪಮ್ಮ 
ಶಿವರಾಮ ಕಾರಂತ: 
ಗಜೇಶ ಮಸಣಯ್ಯ (ಸಂ॥ 
ಬಿ. ಎಸ್‌. ಸಣ ಯ ) 
ಣಾ ಶಿ 
ಗುಬಿ, ಮಲ ಣ 
ಬ ಣು ದು 
(Roll ಪ್ರಭುಸ್ವಾಮಿಗಳು) 


ಫು. ತಿ. ನರೆಸಿಂಹಾಚಾರ್‌ 

ರನ್ನ (oll ಮಂ. ಆ. 
ರಾಮಾನುಜಯ್ಯಂಗಾರ್‌, 
ಆ. ಜಿ. ನರಸಿಂಹಾಚಾರ್‌) 

(ಸಂ॥ ತೀ. ನಂ. ಶ್ರೀಕಂಠಯ್ಯ) 


ಶಾ. ವೆಂಕಟರನುಣಯ್ಯ 

(ಸಂ॥ ಚನ್ನಮಲ್ಲಪ್ಪ, ಲಿಂಗಪ್ಪ, 
ರೇವಪ್ಪ) 

ಸಿಂಪಿ ಲಿಂಗಣ್ಣ 

ಅಂಬಿಕಾತನಯದತ್ತ 


ಶಿವರಾಮ ಕಾರಂತ 
ತಿರುಮಲೆ ತಾತಾಚಾರ್ಯ. ಶರ್ಮ 


ವಿವಿಧ ಲೇಖಕರು 


ಬಿ. ಆರ್‌. ವಾಡಬ್ಬಿ 


೧೯೩೦ 
೧೯೩೭ 


ಸು. ೧೧೬೦ 


೧೯೩೫ 
೧೯೩೦ 


ಸು. ೧೨೦೦ 


೧೯೬೦ 


೧೯೩೧ 


೧೯೩೩ 
೧೯೫೩ 
೧೯೫೪ 
೧೯೫೮ 


೧೮೯೦ 
೧೯೫೫ 
೧೯೪೯ 
೧೯೪೭ 
೧೯೫೬ 
೧೯೪೫ 
೧೯೪೭ 


ಇತರ ವಿವರಗಳು 


ಬಾಲಸಾಹಿತ್ಯ ಮಂಡಲ ಲಿ.,. ಮಂಗಳೂರು 
ಬಾಳಿಗಾ ಎಂಡ್‌ ಸನ್ಸ್‌, ಮಂಗಳೂರು 
ಹಸ್ತಪ್ರತಿ: ಕೆ. ೫೦೪, ಓರಿಇ., ಮೈಸೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಬೆಂಗಳೂರು ಪ್ರೆಸ್‌, ಬೆಂಗಳೂರು 
ಹಸ್ತಪ್ರತಿ: ಕೆ. ೩೫೮, ಓರೀಇ., ಮೈಸೂರು 
ಶ್ರೀರಾಮ ಪ್ರೆಸ್‌, ಶಂಕರಪುರ, 
ಬೆಂಗಳೂರು 
ಶಣೈ ಬ್ರದರ್ಸ್‌ ಕಂ., ಮಂಗಳೂರು 
ಹಸ್ತಪ್ರತಿ: ಜೆ. ೫೭೧, ಓರಿಇ., ಮೈಸೂರು 
ಮದರಾಸು ವಿಶ್ವನಿದ್ಯಾನಿಲಯ, 
ಮದರಾಸು, ೧೯೪೨ 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಸುಧಾಪ್ರ ಕಾಶನ, ಬೆಂಗಳೂರು 
ತಿನೆಯ ಮುದ್ರಣ, ಪ್ರತಿಭಾ ಗ್ರಂಥಮಾಲೆ, 
ಧಾರವಾಡ 
ಕರ್ನಾಟಕ ಬುಕ್‌ ಡಿಪೋ, ಧಾರವಾಡ 
ಕಾವ್ಯಾಲಯ, ಮೈಸೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಗ್ರಾಮಸೇವಾ ನಿಲಯ, ಮೈಸೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಹರ್ಷಮುದ್ರಣ ಪ್ರಕಟನಾಲಯ, ಪುತ್ತೂರು 


ಸು. ೧೧೬೦ ಪ್ರಬುದ್ಧ ಕಣ್ಣ್ಣಾಟಕ, ೪೫-೧, ಪ್ರಸಾರಾಂಗ 
ಇ 


ಮೈಸೂರು, ೧೯೬೪ 


ಸು. ೧೪೭೫ ಶ್ರೀ ಬಾಲಲೀಲಾ ಮಹಾಂತ 


೧೯೫೫ 


ಶಿವಯೋಗೀಶ್ವರ ಗ್ರಂಥಮಾಲೆ, 
ಧಾರವಾಡ, ೧೯೪೮ 
೨ನೆಯ ಮುದ್ರ, ಕಾವ್ಯಾಲಯ,ಮೈ ಸೂರು 


೧೦೦೭?| ೩ನೆಯ ಮುದ್ರಣ, ಕಾವ್ಯೃಕಲಾನಿಧಿ, 


ಮೈಸೂರು, ೧೯೨೫ 


೩ನೆಯ ಮುದ್ರಣ, ಕಾನ್ಯಾಲಯ, 
ಮೈಸೂರು, ೧೯೬೩ 

ಕರ್ಣಾಟಕ ಗ್ರಂಥಮಾಲಾ, ಮೈಸೂರು 

ಜಯಕರ್ಣಾಟಕೆ ಗ್ರಂಥಮಾಲೆ, 
ಧಾರವಾಡ 

ಲಲಿತ ಸಾಹಿತ್ಯಮಾಲೆ, ಧಾರವಾಡ 

೨ನೆಯ ಮುದ್ರಣ, ಸಾಧನ 
ಮುದ್ರಣಾಲಯ, ಧಾರವಾಡ 

ಹರ್ಷಮುದ್ರಣ ಪ್ರಕಟನಾಲಯ,ಪುತ್ತೂರು 

ಎಸ್‌. ಎಸ್‌. ಎ೯. ಬುಕ್‌ ಡಿಪೋ, 
ಬೆಂಗಳೂರು 

ಸಾಧನ ಮುದ್ರಣಾಲಯ, ಧಾರವಾಡ 

ಕಲ್ಲಚ್ಚಿನ ಪ್ರತಿ, ಮಂಗಳೂರು, ೧೮೫೨ 

"ಮನೋಹರ ಗ್ರಂಥ ಭಂಡಾರ, ಧಾರವಾಡ 


೪೮ 


೪೬೯ 


SES ಲಾ ದ್ಯ 


ಗುರುಪ್ರ. 
ಗುರುಬಾ. 


ಗುರುಬೋ. 
ಗುರುಭ. 
ಗುಲಾಬಿ. 
ಗುನಿಮೋ. 
ಗೃ ಹದಾ. 
ಗೃಹಲ. 
ಗೃಹವೈ. 
ಗೊಂಡಾರ. 


ಗೊಲ್ಲೊಥಾ. 


ಗೋಕುನಿ. 


ಗೋಗ್ರಾಸ. 
ಗೋಪುರ. 

ಗೋಬಾಳು. 
ಗೋಮಟೀ. 


ಗೋಯಾತ್ರೆ. 


ಗೋಹಾಡು. 
ಗೌಮಲ್ಲಿ. 
ಗೌರಕ. 


ಗೌರಪ. 
ಗೌರಾಂಗ, 


ಗಿರಿಜಾಕಲ್ಮಾ ಣಂ 


ಗಿರಿಯ ನವಿಲು 
ಗಿರಿಬಾಲೆ 
ಗಿಳಿವಿಂಡು 


ಗೀಚುಗೆರೆ 
ಗೀತಗೋಪಾಲ 


ಗೀತಾಸಂದೇಶ 


ಗುಪ್ತ ಮಂಚಣ್ಣಗಳ ವಚನ 
ಗುರುಭಕ್ತಾಂಡಾರಿಯ ಚರಿತೆ 
ಗುರುರಾಜ ಚಾರಿತ್ರ 


ಗುರುದಕ್ಷಿಣೆ 


ಶ್ರೀ ಜಗದ್ಗುರು ಪಂಚಪೀಠಗಳ 
ಪರಿಚಯ 

ಗುರುಪ್ರಸಾದ 

ಗುರುಬಾಲ ಪ್ರಬೋಧಿಕೆ 
(ಅಮರಟೀಕೆ) 

ಗುರುಬೋಧಾಮೃತ 

ಗುರುಭಕ್ತ ಚಾರಿತ್ರ 

ಗುಲಾಬಿ ಹೂ 

ಶಬ್ದಸಂಗ್ರಹವು 

ಗೃಹದಾಹ ಮತ್ತು ಇತರ ಕಥೆಗಳು 

ಗೃಹಲಕ್ಷ್ಮಿ 

ಗೃಹವೈದ್ಯಕವು 

ಗೊಂಡಾರಣ್ಯ 

ಗೊಲ್ಲೊಥಾ 

ಗೋಕುಲ ನಿರ್ಗಮನ 


ಗೋಗ್ರಾಸ 
ಗೋರಿ-ಗೋಪುರ 
ಗೋಳಿನ ಬಾಳು 
ಗೋಮಟೀಶ್ವ ರ ಚರಿತೆ 
ಗೋವಾಯಾತ್ರೆ 
ಗೋವಿನ ಹಾಡು 
ಗೌಡರ ಮಲ್ಲಿ 
ಗೌರಮ್ಮನ ಕಥೆಗಳು 


ಗೌರಮ್ಮನ ಸದಗಳು 
ಗೌರಾಂಗಪ್ರಭುವಿನ ಚರಿತ್ರೆ 


ಸಂಕ್ಷಿಪ್ತ ಸೂಚಿ 


ಹರಿಹರ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ.ಆ.ರಾಮಾನುಜಯ್ಯಂಗಾರ್‌) 
ಬಸವರಾಜ ಕಟ್ಟೀಮನಿ 
ಕೆ. ವಿ. ಲಿಂಗಪ್ಪ 
ಗೋವಿಂದ ಪೈ 


ರಾಮಚಂದ್ರ ಕೊಟ್ಟಿಲಗಿ 
ಚಿಕದೇವರಾಜ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ.ರಾಮಾನುಜಯ್ಯಂಗಾರ್‌) 
ಆಲೂರ ವೆಂಕಟರಾಯ 


ಗುಪ್ತ ಮಂಚಣ್ಣ 
ಪೆಮ್ಮಿ ಸಿಟ್ಟ 
ಸಿದ್ಧನಂಜೇಶ (ಸಂ॥ 
ಸಂ. ಶಿ. ಭೂಸನೂರ ಮಳ) 
ಕಡೆಂಗೋಡ್ಲು ಶಂಕರಭಟ್ಟ 


ವಿರೂಪಾಕ್ಷ ಶಾಸ್ತ್ರ 


ಗಳಗನಾಥ 
ಲಿಂಗಾಭಟ್ಟಿ 


ವಿರತ ಮಹಲಿಂಗದೇವ 
ವಿರೂಪೇಂದ್ರ 

ಬಸವರಾಜ ಕಟ್ಟೀಮನಿ 
ಗುರುರಾವ ವಿಠಲ ಪೋಹರೆ 
ಅನು॥ ರಂ. ಶಾ. ಲೋಕಾಪುರ 
ಅ. ನ. ಕೃಷ್ಣರಾಯ 
ಶಿವರಾಮ ಕಾರಂತ 
ಗೋವಿಂದ ಪೈ 

ಪು. ತಿ. ನರಸಿಂಹಾಚಾರ್‌ 


ನಾರಾಯಣ ಸಂಗಮ 
ಡಿ. ವಿ. ರಾಘವೇಂದ್ರ 
ಪಿ. ದಯಾನಂದ ನಾಯಕ್‌ 


ಸು. ೧೨೦೦ 


೧೯೫೬ 
೧೯೫೮ 
೧೯೬೨ 


೧೯೫೩ 
೧೬೭೨- 


೧೭೦೪ 


೧೯೫೪ 


. ೧೧೬೦ 
ಸು. ೧೬೫೦ 
ಸು. ೧೬೫೦ 


೧೯೫೬ 


೧೯೫೩ 


೧೯೫೩ 
೧೯೦೯ 


ಸು. ೧೫೦೦ 


೧೫೪೧ 
೧೯೪೦ 
೧೮೭೪ 
೧೯೪೭ 
೧೯೫೩ 


೧೯೫೫ 
೧೯೫೩ 
೧೯೪೧ 


ಚಂದ್ರಮ (ಸಂ॥ಓ.ಚಂದ್ರಶೇಖರನ್‌) ಸು. ೧೬೬೬ 


ಎನ್‌. ಎಸ್‌. ಗೆದಗಳರ್‌ 

(ಸಂ॥ ಡಿ. ಎಲ್‌. ನರಸಿಂಹಾಚಾರ್‌) 
ಶ್ರೀನಿವಾಸ 

ಶ್ರೀಮತಿ ಗೌರಮ್ಮ 


(ಸಂಕ. ಮ. ಶಿ. ಚಂದ್ರಶೇಖರಯ್ಯ) 
ನಾರಾಯಣ ಶರ್ಮ 


೧೯೪೭ 
ಶಿ 

೧೯೪೦ 

೧೯೫೦ 


೧೯೫೪ 
೧೯೩೦ 


ಇತರ ವಿವರಗಳು 


ಕರ್ಣಾಟಕ ಕಾನ್ಕಕಲಾಮಂಜ 
ಮೈಸೂರು, ೧೯೦೫ 


ಶಾರದಾ ಪ್ರಕಟಿನಾಲಯ, ಚೆಂ 
ಕವಿಕಲಾ ಪ್ರಕಾಶನ, ಶಿವಮೊ: 
೨ನೆಯ ಮುದ್ರಣ, ಕರ್ಣಾಟ 
ಸೆಂಟ್ರಿಲ್‌ ಕಾಲೇಜ್‌, ಬೆಂ 
ಲಲಿತ ಸಾಹಿತ್ಯಮಾಲೆ, ಧಾರೇಃ 
ಕರ್ಣಾಟಕ ಕಾವ್ಯ ಕಲಾನಿಧಿ, 
ಮೈಸೂರು, ೧೯೦೫ 


೨ನೆಯ ಮುದ್ರಣ, ನವಜೀವ 
ಗ್ರಂಥ ಭಂಡಾರ, ಧಾರವಾ. 
ಹಸ್ತ ಪ್ರತಿ: ಕೆ. ೫೦೪, ಓರಿಇ.. 
ಹಸ್ತಪ್ರ ಪ ತಿ: ಕೆ. ೪೪೨, ಸರಿಇ.. 
ಶ್ರೀ ಬಾಲಲೀಲಾ ಮಹಾಂತ 1 
ಗೀಶ್ವರ ಗ್ರಂಥಮಾಲೆ, ಧಾರ: 
೨ನೆಯ ಮುದ್ರಣ, ವಸಂತ ಪ್ಪ 
ಮಂಡಲಿ, ಮಂಗಳೂರು 
ಪಂಚಾಚಾರ್ಯ ಎಲೆಕ್ಟ್ರಿಕ್‌ i 
ಮೈಸೂರು 
ಗಳಗನಾಥ ಸುರಸ ಗ್ರಂಥಮಾ 
ಬೆಂಗಳೂರು ಬುಕ್‌ ಡಿಪೋ, 


ಹಸ್ತಪ ಪ್ರತಿ: *ೆ.ಬಿ.೧೬೦,ಓರಿಇ 
ಹಸಪ್ರತಿ: ಳೆ. ೬೩೯, ಓರಿಇ, 
ಶಾರದಾ ಪ್ರಕಟನಾಲಯ, ಬೆ 
ಸಮಾಚಾರ ಛಾಪಖಾನೆ, ಬೆಳ 
ಸಮಾಜ ಪುಸ್ತಕಾಲಯ, ಧಾ: 
ಶಾರದಾ ಪ್ರಕಟನಾಲಯ, ಬೆ 
ವಾಹಿನಿ ಪ್ರಕಾಶನ, ಬೆಂಗಳೂ 
ಬಾಳಿಗಾ ಎಂಡ್‌ ಸನ್ಸ್‌, ಹು 
೨ನೆಯ ಮುದ್ರಣ, ಕಾವ್ಯಾಲ 
ಮೈಸೂರು 
ಮಿಂಚಿನಬಳ್ಳಿ ಕಾರ್ಯಾಲಯ 
ಡಿ. ವಿ. ಕೆ. ಮೂರ್ತಿ, ಮೈಸ 


ಓರಿಲೈ., ಮದರಾಸು, ೧೯೫೬ 

ಶಾರದಾ ಮಂದಿರ, ಮೈಸೂರ 

ಬೆಂಗಳೂರು ಪ್ರೆಸ್‌, ಬೆಂಗಳ 

೨ನೆಯ ಮುದ್ರ! ಣ, ಶ್ರೀ ಕಾವೆ 
ಪ್ರಕಟಿನಾಲಯ, “ಮಡಿಕೆ! 

ವಯಸ್ಕರ ಶಿಕ್ಷಣ ಪುಸ್ತಕಮಾಃ 

ಕಾರ್ಯದರ್ಶಿ, ಕರ್ನಾಟಕ ಶಿ 
ಧಾರವಾಡ 


೪೭೫ 


೪೭೮ 
೪೭೯ 
೪೮೦ 
೪೮೧ 
೪೮೨ 
೪೮, 


೪೮೪ 


೪೮೫ 


೪೮೬ 


೪೮೭ 
೪೮೮ 


೪೮೯ 
೪೯೦ 


೪೯೧ 


೪೯೨ 


೪೯೩ 


೪೯೪ 


೪೯೫ 


೪೯೬ 


೪೯೭ 


೪೯೮ 


ಸಂಕ್ಷಿಪ್ತ ಕ NES 


ಫೊೋರಾಸು. 
ಚಂಡೆಮ. 
ಚಂಡೇರ, 
ಚಂದತೋ. 
ಚಂದ್ರತಾ. 
ಚಂದ್ರನಾ. 


| ಚಂದ್ರಪು. 


ಚಂದ್ರಭ್ಯು. 
ಚಂದ್ರಹಾ. 


ಚಂದ್ರಾವ. 


ಚಂಪ್ರಸಾಂ. 
ಚತುನಿ. 


ಚನ್ನರ. 
ಚನ್ನವ. 


ಚರಿಸಂ. 
ಚಾವುಂಉ. 


ಚಾವುಂಪು. 


ಚಿಳಬಿ. 


Kanarese and English 
Dictionary 

ಗ್ರಾಮ ಪಂಚಾನನ 

ಗ್ರಾಮಾಧಿಕಾರಿಗಳ ಕರ್ತವ್ಯ 

ಗ್ರಾಮಾಯಣ 

ಗ್ರೇಟ್‌ದ್ರಿಟಿನ್‌ ಐರ್ಲಂಡ್‌ 
ದೇಶಗಳ ಸಂಕ್ಷಿಪ್ತ ವರ್ಣನೆ 

ಘನಲಿಂಗದೇವನ ವಚನಗಳು 


ಘಾಟೀ ಮುದುಕ ಮತ್ತು 
ಇತರ ಕಥೆಗಳು 
ಘೋರಾಸುರ ಯುದ್ಧ 
ಚಂಡೆಮದ್ದಳೆ 
ಚಂಡೇಶಸಿಳ್ಳೆಯ ರಗಳೆ 
ಚಂದವಳ್ಳಿಯ ತೋಟ 
ಚಂದ್ರತಾರೆ 
ಡಂದ್ರನಾಥಾಷ್ಟಕ 
ಚಂದ್ರಪ್ರಭ ಪುರಾಣ 


ಚಂದ್ರ ಹಾಸಾಭ್ಯುದಯಂ 
ಚಂದ್ರಹಾಸನ ಕಥೆ 
ಚಂದ್ರಾವಳೀ ಕಥೆ 


ಚಂದ್ರಪ್ರಭ ಸಾಂಗತ್ಯ 
ಚತುರಾಸ್ಯ ನಿಘಂಟು 


ಚನ್ನಯ್ಯನ ರಗಳೆ 


ಚನ್ನ ಬಸವೇಶ್ವರನ ವಚನಗಳು 


ಚರಿತ್ರ ಸಂಗ್ರಹ (ಭಾಗ.1) 
ಚಾವುಂಡರಾಯ ಪುರಾಣ (ಆದಿ 
ಪುರಾಣದಿಂದ ಮುಂದಿನ ಭಾಗ) 
ಚಾವುಂಡರಾಯ ಪುರಾಣ 
(ಆದಿಪುರಾಣ ಭಾಗ) 
ಚಿಕದೇವರಾಜ ಬಿನ್ನ ಪಂ 


ಚಿಕವೀರ ರಾಜೇಂದ್ರ 
ಚಿಕದೇವರಾಯ ವಂಶಾವಳಿ 


ಚಿಕದೇವರಾಯ ವಿಜಯ 


ಚಿಕಿತ್ಸಕರು: 


ಕನ್ನಡ ನಿಘಂಟು 


ಜಾನ್‌ ಗ್ಯಾರೆಟ್‌ 


ಬಾ. ಕೃ. ಲಕ್ಷ್ಮೇಶ್ವರ 
ಬಿ. ನರಸಿಂಗರಾಯ 
ರಾವ್‌ ಬಹದ್ದೂರ 
ರಾ. ಹ. ದೇಶಪಾಂಡೆ 


ಘನಲಿಂಗಡೇವ (ಸಂ॥ ಶಿವರಾತ್ರಿ 
ರಾಜೇಂದ್ರಸ್ವಾಮಿಗಳು) 
ದೇವುಡು ನರಸಿಂಹಶಾಸ್ತ್ರೀ 


ಪರಮಭಕ್ತ 
ಗೋಪಾಲಕೃಷ್ಣ ಅಡಿಗ 
ಇ 


ಹರಿಹರ 


ತ. ರಾ. ಸು. 

ವರದರಾಜ ಹುಯಿಲಗೋಳ 
ಗುಣವರ್ಮ 11 

ಅಗ್ಗಳ 


(Rol ಎಸ್‌.ಜಿ. ನರಸಿಂಹಾಚಾರ್‌, 
ಮಂ.ಆ. ರಾಮಾನುಜಯ್ಯಂಗಾರ್‌) 


ಹೆಚ್‌. ವೆಂಕಟರಾಯ 

ಹೆಳವನಕಟ್ಟೆ ಗಿರಿಯಮ್ಮ 
(ಸಂಗ ಎನ್‌. ಬಸವಾರಾಧ್ಯ) 

ಕಾರ್ಕಳ ರಂಗದಾಸ 

ದೊಡ್ಡಯ 

ಚತುರಾಸ್ಯ ಬೊಮ್ಮರಸ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಆ.ರಾಮಾನುಜಯ್ಯಂಗಾರ್‌) 


ಹರಿಹರ 
ಚನ, ಬಸವ 

(ಸಂ॥ ಫ. ಗು. ಹಳಕಟ್ಟ) 
ರಾ. ಹ. ದೇಶಪಾಂಡೆ 
ಚಾವುಂಡರಾಯ 


ಚಾವುಂಡರಾಯ (ಸಂ॥ 
ಬೆಳ್ಳಾವೆ ವೆಂಕಟನಾರಣಪ್ಪ) 
ಚಿಕದೇವರಾಜ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಆ.ರಾಮಾನುಜಯ್ಯಂಗಾರ್‌ 


ಶ್ರೀನಿವಾಸ 
ತಿರುಮಲಾರ್ಯ (ಸಂ॥ 


ಮಂ.ಆ. ರಾಮಾನುಜಯ್ಯಂಗಾರ್‌ 


ತಿರುಮಲಾರ್ಕ (ಸಂ 
ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಆ.ರಾಮಾನುಜಯ್ಯಂಗಾರ್‌ 


ಅನು! ಬಿ. ಈಶ್ವರಭಟ್ಟ 


೦೨ 
ಟ್ರ 
$ 


೧೮೭೧ 
೧೯೪೦ 
೧೯೨೦ 
೧೯೫೭ 


೧೮೯ 


ಸು. ೧೫೦೦ 


೧೯೫೭ 


ಇತರ ವಿವರಗಳು 


೩ನೆಯ ಮುದ್ರಣ, ಮೈಸೂರು 
ಗವರ್ನ್‌ಮೆಂಟ್‌ ಪ್ರಸ್‌, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಕಲಾನಿಧಿ ಪ್ರೆಸ್‌, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಭಾರವಾಡ 
ಶ್ರೀ ವಿದ್ಯಾರಣ್ಯ ಪ್ರಕಾಶನ ಸಂಸ್ಥೆ, 
ಧಾರವಾಡ 
ಜಗದ್ಗುರು ಶಿವರಾತ್ರೀಶ್ವರ 
ಗ್ರಂಥಮಾಲಾ, ಮೈಸೂರು, ೧೯೬೪ 
ಸಮಾಜ ಪುಸ್ತಕಾಲಯ, ಧಾರವಾಡ 


ಹಸ್ತಪ್ರತಿ: ಕೆ.ಬಿ.೨೫೭,ಓರಿಇ., ಮೈಸೂರು 
ಜನಪ್ರಿಯ ಸಾಹಿತ್ಯ, ಪುತ್ತೂರು 
ಹಸ್ತಪ್ರತಿ: ಜೆ. ೩೫೮, `ಓರಿಇ., ಮೈಸೂರು 
ಮೋಹನ ಪ್ರಕಾಶನ, ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಭಾರವಾಡ 
ಹಸ್ತಪ್ರತಿ: ಕೆ.ಎ.೨೧೧,ಓರಿಇ., ಮೈಸೂರು 
ಕರ್ಣಾಟಕ 'ಕಾವೃಮಂಜರಿ, 

ಮೈಸೂರು, ೧೯೦೧ 


ಟಾನ್‌ ಪ್ರೆಸ್‌, ಬೆಂಗಳೂರು 

ಪ್ರಾಚ್ಛಕಾವ್ಯ ಪ್ರಕಾಶ ಮಂದಿರ, 
ಮೈಸೂರು, ೧೯೫೪ 

ಬೆಂಗಳೂರು, ೧೮೮೦ 

ಹಸ್ತಪ್ರತಿ: ಳೆ. ೬೯, ಓರಿಇ., ಮೈಸೂರು 

ಕರ್ಣಾಟಕ `ಕಾವ್ಯಮಂಜರಿ, 
ಮೈಸೂರು, ೧೮೯೩ 


ಹಸ್ತಪ್ರತಿ: ಳೆ. ೩೮೫, ಓರಿಇ., ಮೈಸೂರು 
ಶಿವಾನುಭವ: ಗ್ರಂಥಮಾಲಾ, 
ವಿಜಾಪುರ, ೧೯೩೨ 
ಧಾರವಾಡ 
ಹಸ್ತಪ್ರತಿ: ) ಳೆ. ಎ.೬೬,ಓರಿಇ., ಮೈಸೂರು 
» il) ಶ್ರೀ ಎನ್‌. ಅನಂತರಂಗಾಚಾರೈ 
೨ನೆಯ ಮುದ್ರಣ, ಕನ್ನಡ (ಕರ್ಣಾಟಕ ) 
ಸಾಹಿತ್ಯ ಪರಿಷತ್ತು, ಬೆಂಗಳೂರು ೧೯೨೮ 
ಕರ್ಣಾಟಕ ಕಾವ್ಯ ಳಲಾನಿಧಿ, 
ಮೈಸೂರು, ೧೯೦೫ 


ಜೀವನ ಕಾರ್ಯಾಲಯ, ಬೆಂಗಳೂರು? 

೨ನೆಯ ಮುದ್ರಣ. ಕಾವ್ಯಕಲಾನಿಧಿ, 
ಮೈ ಸೂರು, ೧೯೧೯ 

ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯೬ 


ಕನ್ನಡ ಪ್ರಪಂಚ ಪ್ರಕಾಶನ, ಕದ್ರಿ, 
ಮಂಗಳೂರು 


೪೯೯ 


೫೦೦ 
೫೦೧ 
೫೦೨ 
೫೦೩ 
೫೦೪ 


೫೦೫ 
೫೦೬ 
೫೦೭ 
೫೦೮ 
೫೦೯ 
೫೧೦ 
೫೧೧ 


೫೧೨ 
೫೧೩ 


೫೧೪ 
೫೧೫ 


೫೧೭ 
೫೧೮ 


೫೨೭ 


ಚೌಡವ. 
ಛಂದಸ್ಸಾ. 
ಛಂದೋಂಟು. 


ಹೆಸರು 


ಚಿಕ ದೇವೇಂದ, ವಂಶಾವಳಿ 
ಕ ಅ 


ಬೊಕ್ಕಸದ ಚಿಕ್ಕಣ್ಣನ ವಚನಗಳು 

ಚಿಗುರಿದ ಕನಸು 

ಚಿಗುರುವ ಬಳ್ಳಿ 

ಚಿತೆಯೋ ಸಮಾಧಯೋ? 

ಚಿತ್ತೂರು ಮೊದಲನೇ ಜೋಹರ್‌ 
ಆಥವಾ ಪದ್ಮಿನಿ 

ಚಿತ್ರಕೂಟ 

ಚಿತ್ರದುರ್ಗದ ಪಾಳಯಗಾರರು 

ಚಿದಂಬರ 

ಚಿದಾನಂದರ ವಚನ (ಕೋರಡೆ) 

ಚಿಕ ದೇವರಾಜ 

ಚಿರಸ್ಮರಣೆ 

ಚೀನದ ಬಾಳು ಬದುಕು 


ಚೀನಾ ದೇಶದ ಬೌದ್ಧ ಯಾತ್ರಿಕರು 


ಚೆಂಗೂಲಿ ಚೆಲುವ 
ಚಿಂದುಟಿಯ ಮುತ್ತು 
ಚಿನ್ನ ಬಸವ ಸಾಹಿತ್ಯ 
ಚೆನ್ನಬಸವ ಪುರಾಣ 


ಚೆಲುನಿನ ನಿಲುವು 
ಚೆಲುವು 
ಚೀರಮ ಕಾವ್ಯಂ 


ಚೈತ್ಯಾಲಯ 

ಚೋಮನ ದುಡಿ 

ಚೋರಬಸವ ಚರಿತ್ರವು 
ಬಹುರೂಪಿ ಚೌಡಯ್ಯನವಚನಗಳು 


ಛಂದಸ್ಸಾರ 
ಛಂದೋಂಬುಧಿ 


ಛಂದೋವಿಕಾಸ 
ಛತ್ರಪತಿ 


ಛತ್ರಪತಿ ಶಿವಾಜಿ 
ಆರ್ಯಕೀರ್ತಿ (ದ್ವಿತೀಯಖಂಡ) 


ಸಂಕ್ಷಿಪ್ತ ಸೂಚಿ 
ಕರ್ತೃ 


ವೇಣುಗೋಪಾಲವರಪ್ರಸಾ 
ಎಸ್‌. ಜಿ. ನರಸಿಂಹಾಚ 
ಮಂ. ಆ. ರಾಮಾನುಜಯ 
ಬೊಕ ಸದ ಚಿಕಣ 
ಕ ಕಣ 
ಶಿವರಾಮ ಕಾರಂತ 
(ಸಂ॥ ವೈ. ಮಹಾಲಿಂಗಭ! 
೬ ಶಿರುಕ ೨೨ 
ಅನು॥ ಕೆ. ಲಕ್ಷ್ಮೀನಾರಾಯ 


ವೀರಳೇಸರಿ 

ಎಂ. ಎಸ್‌. ಪುಟ್ಟಣ್ಣ 

ಶ್ರೀಕೃಷ್ಣ ಪಾಟೀಲ 

ಚಿದಾನಂದಾವಧೂತ 

ಮ. ನರಸಿಂಹಮೂರ್ತಿ 

ನಿರಂಜನ 

ಅನು॥ ದ. ರಾ. ಚೇಂದೆ,, 
ಗು. ಜ ಮಂಗಲಗಿ, 
ಕೀರ್ತಿ ಕುರ್ತುಕೋಟಿ, 

ಜಿ. ಹಿ, ರಾಜರತ್ನಂ 


ನಾ. ಕಸ್ತೂ ರಿ 
ವೀ. ಚ. ಹಿತ್ತಲಮನಿ 
ಆ. ಕ. ಪುರಾಣಿಕ 
ವಿರೂಪಾಕ್ಷ ಪಂಡಿತ (ಸಂ 
ಶಿ.ಶಿ.ಬಸನನಾಳ ಮತ್ತು 
ವಿ ಕೃ. ಗೋಕಾಕ 
ಶ್ರೀನಿವಾಸ 
ಚೇರಮಾಂಕ 
(ಸಂ॥ ಎನ್‌. ಬಸವಾರಾ 
ಅಂಬಿಕಾತನಯದತ್ತ 
ಶಿವರಾಮ ಕಾರಂತ 
ಶಂಕರ (ಸಂ! ವಿವಿಧ ಪಂಡಿ 


ಬಹುರೂಪಿ ಚೌಡಯ್ಯ 
ಗುಣಚಂದ್ರ 
ನಾಗವರ್ಮ 1 (ಸಂ॥ 
(1 ಎಫ್‌. ಕಿಟೆಲ್‌, 
(11) ಮಂ. ಆ. ರಾಮಾ; 
ಅಯ್ಯಂಗಾರ್‌ ; 
(110) ಎಚ್‌. ಎಸ್‌. ರಾ 
ಅಯ್ಯಂಗಾರ್‌) 


ಡಿ. ಎಸ್‌. ಕರ್ಕಿ 
ಗಳಗನಾಥ 


ಚ. ವಾಸುದೇವಯ್ಯ 


೫೪೭ 


೫೪೯ 


೫೫೧ 


೫೫ಸಿ 


೫೫೪ 
೫೫೫ 


೫೫೬ 


೫೫೭ 


ಛಾಸರನ ಕತೆಗಳು 
ಸರ್‌ ಜಗದೀಶಚಂದ್ರ ಬೋಸರು 


ಜಗತ್ತುಗಳ ಹುಟ್ಟು ಸಾವು 
ಶ್ರೀ ಜಗನ್ನಾಥದಾಸರು 
ಜಗನ್ನಾಥ ವಿಜಯೆಂ 


ಜನಪದ ಗೀತೆ 

ಜಡೆಯ ನಾಯನಾರ್‌ 
ಯಸ್ಯಣ್ಞಾ ನಿದೇವಿಯರ ರಗಳೆ 

ಜನತಾ ಗೀತೆಗಳು 


ಜನಪದ ಜೀವನ 

ಜನನಾಯಕ 

ಜನವಶ್ಯ 

ಜನಿವಾರ ಮತ್ತು ಶಿವದಾರ 

ಜಮಾನ್ಸಾ ರ 

ಜಯಂತ 

ಜಯನೃಪ ಕಾವ್ಯಂ 

ಜಯ ಗೋದಾವರಿ 

ಜಯ ರಗಳೆ 

ಜರತಾರಿ ಜಗದ್ಗುರು 

ಜಪಾನ್‌ ಬೆಳಕು ಮತ್ತು 
ಇತರ ಕಥೆಗಳು 

ಜಾತಕ ತಿಲಕಂ 


ಕನ್ನಡ ಜಾನಪದ ಶಬ ಳೋಶ 
ಜ್ನ ಇ 


ಜಾರುವ ದಾರಿಯಲ್ಲಿ 
ಜಿನಭಾರತ 


ಜಿನಮುನಿ 
ಜಿನದತ್ತರಾಯ ಚರಿತ್ರೆ 


ಜಿನಭಕ್ತಿಸಾರ 
ಜಿನಾಕ್ಷರಮಾಲೆ 


ಜಿನರಾಮಾಯಣ 


ಜೀವದಾನ 


ಕನ್ನಡ ನಿಘಂಟು 


ಅನು॥ ಬಿ.ಶಂಕರಭಟ್ಟ, ಬಿ.ಎಂ.ಶರ್ಮ 
ಡಿ, ಅರ್‌. ರಾಮಯ್ಯ 


ಆರ್‌, ಎಲ್‌. ನರಸಿಂಹಯ್ಯ 
ಜೆ. ಎಂ. ಕೃಷ ರಾವ್‌ 
ಣ 

ರುದ್ರಭಟ್ಟಿ (ಸಂ॥ 

(1) ಎಸ್‌. ಜಿ. ನರಸಿಂಹಾಚಾರ್‌, 

(1) ಆರ್‌. ಶಾಮಶಾಸ್ತಿ) 

ವೆ 

(ಸಂ॥ ಕರೀಂಖ್ಬಾ) 
ಹರಿಹರ 


(ಸಂಟ ಬಿ. ಎಸ್‌. ಗದ್ದಗಿಮಠ) 
ಬೆಟಗೇರಿ ಕೃಷ್ಣಶರ್ಮ 


ವಿ ಕೃ. ಗೋಕಾಕ 
ಕಲ್ಲರೆಸ 

ಬಸವರಾಜ ಕಟ್ಟೀಮನಿ 
ಹೊಸಮನೆ ಗುಡ್ಡಪ್ಪ 
ಶ್ರೀ ಕೃಷ್ಣಪಾಟೀಲ 


ಮಂಗರಸ 111 (ಸಂಗ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ.ಆ.ರಾಮಾನುಜಯ್ಯಂಗಾರ್‌) 
ದೇಸಾಯಿ ಪಾಂಡುರಂಗರಾಯ 
ಹರಿಹರ 
ಬಸವರಾಜ ಕಟ್ಟೀಮನಿ 


ಕುಡ್ಬಿ ವಾಸುದೇವ ಶೆಣೈ 
ಶ್ರೀಧರಾಚಾರ್ಯ (ಸಂ॥ 


ಎಸ್‌. ಎನ್‌. ಕೃಷ್ಣಜೋಯಿಸ್‌) 
ಬಿ. ಎಸ್‌. ಗದ್ದಗಿಮಠ 


ಶಿವರಾಮ ಕಾರಂತ 
ಬ್ರಹ್ಮಣಾಂಕ (ಸಂ॥ 
ತೋವಿನಕೆರೆ ರಾಯಣ್ಣ) 


ಚಂದ್ರಸಾಗರವರ್ಣಿ (ಸಂ॥ 
ತೋವಿನಕೆರೆ ರಾಯಣ್ಣ) 

ಪದ್ಮನಾಭ (ಸಂ॥ ಸೇಡಿಯಾಪು 
ಕೃಷ್ಣಭಟ್ಟ ಮತ್ತು ಇತರರು) 

ಚಂದ್ರಸಾಗರವರ್ಣಿ 

ಪೊನ್ನ (ಸಂ॥ ಬೊಮ್ಮ ರಸ ಪಂಡಿತ) 


ಚಂದ್ರಸಾಗರವರ್ಣಿ 


ನಾರಾಯಣ ಹುಲಗಿ 


ದ ರ NES 


೧೯೪೯ 
೧೯೩೯ 


೧೯೫೨ 
೧೯೫೬ 


ಸು. ೧೧೮೫ 


ಸು. 


ಸು 


ಸು 


ಸು. 


ಶಶ 


೧೯೫೫ 


» ೧೨೦೦ 


೧೯೫೬ 


೧೯೪೮ 


೧೯೫೬ 


೧೯೫೨ 
» ೧೮೦೦ 


* ೧೪೧೦ 


೧೬೮೦ 


೬ ೧೮೧೦ 


ಇತರ ವಿವರಗಳು 


ವಸಂತ ಪ್ರೇಮಿ ಮಂಡಲಿ, ಮಂಗಳೂರು 
೨ನೆಯ ಮುದ್ರಣ, ಶಾರದಾ ಪುಸ್ತಕ 
ಭಂಡಾರ, ಬೆಂಗಳೂರು 
ಕಾವ್ಯಾಲಯ, ಮೈಸೂರು 
ಉಸೂಸಾಹಿತ್ಯ ಮಾಲೆ, ಮೈಸೂರು 


ಓರಿಇ,, ಮೈಸೂರು, ೧೯೦೪ 

Ns ೧೯೨೨, ೧೯೨೩ 
ರಾಮರಾಜ್ಯ ಪ್ರಕಾಶನ, ಬೆಂಗಳೂರು 
ಹಸ್ತಪ್ರತಿ: ತೆ, ಪ೫೮, ಓರಿಇ., ಮೈಸೂರು 


ಕರ್ನಾಟಕ ಸಹಕಾರಿ ಸಾಹಿತ್ಯ ಸಂಘ, ಲಿ., 
ಧಾರವಾಡ 
೨ನೆಯ ಮುದ್ರಣ, ಕರ್ನಾಟಕ ಸಹಕಾರಿ 
ಸಾಹಿತ್ಯ ಸಂಘ, ಲಿ., ಧಾರವಾಡ,೧೯೫೮ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಹಸ್ತಪ್ರತಿ: ತೆ. ೩೯೧, ಓರಿಣ,, ಮೈ ಸೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಕಿರಿಯರ ಪ್ರಪಂಚ, ಉಡುಪಿ 
ಸುವರ್ಣಭಾರತಿ ಗ್ರಂಥಮಾಲೆ, 
ಬೆಳಗಾವಿ 
ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯೭ 


ಸಾಹಿತ್ಯ ಸೇವಾ ಮಂದಿರ, ಗೋಕಾಕ 

ಹಸ್ತಪ್ರತಿ: ಕೆ. ೩೫೮, ಓರಿಇ,, ಮೈಸೂರು 

೪ನೆಯ. ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 


ಪ್ರಭಾತ ಪ್ರಿಂಟರ್ಸ್‌ ಲಿ., ಮಂಗಳೂರು 


ಪ್ರಾಚ್ಯವಿದ್ಯಾಸಂಶೋಧನಾಲಯ, 
ಮೈ ಸೂರು, ೧೯೫೯ 
ಹಸ್ತಪ್ರತಿ: ಕರ್ನಾಟಕ ವಿಶ್ವನಿದ್ಯಾಲಯ, 
ಧಾರವಾಡ 
ಹರ್ಷ ಪ್ರಕಟನಾಲಯ, ಪುತ್ತೂರು 
ನಿಚಾರದರ್ಪಣ ಪ್ರೆಸ್‌, 
ಬೆಂಗಳೂರು, ೧೮೮೭ 
ವಿಚಾರದರ್ಪಣ ಪ್ರೆಸ್‌, 
ಬೆಂಗಳೂರು, ೧೮೮೪ 
೨ನೆಯ ಮುದ್ರಣ, ವಿನೇಕಾಭ್ಯುದಯ 
ಕಾರ್ಯಾಲಯ, ಮಂಗಳೂರು,೧೯೫೬ 
ಹಸ್ತಪ್ರತಿ: ಕೆ.ಬಿ.೪೨೬,ಓರಿಇ.,ಮೈಸೂರು 
ಜೈನಸಾಹಿತ್ಯ ಪ್ರಚಾರ ಸಂಘ, 
ಮೈಸೂರು, ೧೯೫೧ 
ಹಸ್ತಪ್ರತಿ: ಕೆ. ಬಿ. ೪೨೬/೧, ಓರಿಇ., 
ಮೈಸೂರು 


ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 


೫೫೯ 


೫೬೨ 
೫೬೩ 
೫೬೪ 


೫೬೫ 
೫೬೬ 
೫೬೭ 


೫೬೮ 


೫೬೯ 
೫೭೦ 
೫೭೧ 
೫೭೨ 
೫೭೩ 


೫೭೪ 
೫೭೫ 
೫೭೬ 


೫೭೭ 
೫೭೮ 


೫೭೯ 


೫೮೦ 


೫೮೧ 
೫೮೨ 


ಜೀವಂಚ. 


ಜೀವಂಸಾಂ. 
ಜೀವನ. 
ಜೀವಪ್ರ. 
ಜೀವಮ. 
ಜೀವಯಾ. 


ಜೀವರಂ. 
ಜೀವಲ. 
ಜೀವಸಂ. 


ಜೀವಸಾ. 


ಜೀವಾ ತ್ಮ 
ಜೂಜು. 
ಜೈನಥ. 
ಜೈ ನಪ. 
ಜೈಮಿಭಾ. 
ಜೊಮ್ಮರ. 
ಜೋಳಬೆ. 
ಜಾ ನಚ. 
ಇಂ 


ಜಾ ನಚಂ. 
Nn 

ಜಾ ನೆಸಿಂ. 
ಇ 


ಜ್ಯೋತಿರ್ನಿ. 


ಹೆಸರು 


ಜೀವನ ಪಾಠಗಳು 
ಜೀವಂಧರ ಚರಿತೆ 


ಜೀವಂಧರ ಸಾಂಗತ್ಯ 
ಜೀವನ 

ಜೀವನ ಪ್ರವಾಹ 
ಜೀವನ ಸಂಗ್ರಾಮ: 
ಜೀವನ ಯಾತ್ರೆ 


ಜೀವನ ರಂಗ 
ಜೀವ ಲಹರಿ 
ಜೀವಸಂಬೋಧನೆ 


ಜೀವನ ಸೌಂದರ್ಯ 
ಮತ್ತು ಸಾಹಿತ್ಯ 

ಜೀವಾತ್ಮ 

ಜೂಜು 

ಜೈನಧರ್ಮ ಪರಿಭಾಷೆ 

ಜೈನಧರ್ಮ 

ಕರ್ಣಾಟಕ ಜೈಮಿನಿ ಭಾರತ 


ತೆಲುಗು ಜೊಮ್ಮಯ್ಯಗಳ ರಗಳೆ 
ಜೋಳದ ಬೆಳೆಯ ನಡುವೆ 
ಜ್ಞಾನಚಂದ್ರ ಚರಿತೆ 


ಜ್ಞ್ಯಾನಚಂದ್ರಾಭ್ಯುದಯ 
ಜ್ಞಾನಸಿಂಧು 
ಜ್ಯೋತಿರ್ವಿನೋದಿನಿ 
ಜ್ಯೋತಿಶ್ಶಾಸ್ತ 
ಜ್ವಾಲಾಮುಖಿಯ ಮೇಲೆ 
'ರಭಾನ್ಸಿಯ ರಾಣಿ ಲಕ್ಷ್ಮೀಬಾಯಿ: 
ಟಾಲ್‌ಸ್ಟಾಯಿಯನರ ಕಥೆಗಳು 
ಡಕ್ಕೆಯ ಬೊಮ್ಮಣ್ಣನ 
ವಚನಗಳು (೮೯) 
ಢಂಢಂಡೋಲು 
ತಕ್ಕಡಿ (ವ್ಯಾಪಾರ-ನಿಜ್ಞಾನ) 
ತತ್ತ್ವಚಿಂತಾಮಣಿ 
ತತ್ತ್ವರತ್ನ ಪ್ರದೀಪಿಕೆ 


ತತ್ತ್ವಶುದ್ಧಿ 
ತತ್ತ್ವ್ವಾಭಿನಯ ನಿಘಂಟು 
ತತ್ತ್ವ್ವಾನುಭವ ಪ್ರಕಾಶ 
ತೆರಕಾರಿ ಬೆಳೆಗಳು 
ತರ್ಕಳಕೌಮುದಿ 


ಸಂಕ್ಷಿಪ್ತ ಸೂಚಿ 
ಕರ್ತೃ 
ವಿ. ಕೃ. ಗೋಕಾಕ 


ಭಾಸ್ಕರ (ಸಂ॥ 
ಮಂ. ಆ.ರಾಮಾನುಜಯ 


`ತೆರಕಣಾಂಬಿ ಬೊಮ್ಮರಸ 


ಬಿ. ಆರ್‌. ಪಿ. ರಾವ್‌ 
ರಮಾಕಾಂತ 

ಏ. ಶೀನಶಿಟ್ಟ 

ಆ. ನ. ಕೃಷ್ಣರಾಯ 


ಬಿ. ಆರ್‌. ವಾಡಸ್ಪಿ 
ಅಂಬಿಕಾತನಯದತ್ತ 
ಬಂಧುವರ್ಮ 

(ಸಂ॥ಎಚ್‌. ಶೇಷಅಯ 
ಡಿ. ವಿ. ಗುಂಡಪ್ಪ 


ಸು. ವೆಂಕಟಾಚಲಯ್ಯ 
ಅನು॥ ಲಕ್ಷ್ಮಣರಾವ್‌ ಬೇ. 
ಮಹಾದೇವ ಪ್ರಭಾಕರ ಪೂ 
ಮಿರ್ಜಿ ಅಣ್ಣಾರಾಯ 
ಲಕ್ಷ್ಮೀಶ (ಸಂ॥ 
ಪಿ. ಆರ್‌. ಕರಿಬಸವಶಾ 
ಹರಿಹರ 
ಬಸವರಾಜ ಕಟ್ಟೀಮನಿ 
ಪಾಯಣವರ್ಣಿ (ಸಂ॥ 
ರಘುಚಂದ್ರ ಶೆಟ್ಟ) 
ಕಲ್ಮಾಣಕೀರ್ತಿ 
ಚಿದಾನಂದಾವಧೂತ (ಸಂ॥ 
ಪಂಡಿತರಿಂದ ಪರಿಶೋಧಿ 
ಅನು! ನಂಗಪುರಂ 
ವೆಂಕಟೀಶಯ್ಯಂಗಾರ್‌ 
ಪಾಟೀಲ ತಿರುಮಲರಾಯ 
ಬಸವರಾಜ ಕಟ್ಟೀಮನಿ 
ಅನು॥ ಎ೯. ಜಿ. ಗೋವಿಂಂ 
ಅನು॥ ಎಲ್‌. ಗುಂಡಪ್ಪ 
ಡಕ್ಕೆಯ ಬೊಮ್ಮಣ್ಣ 


ಶಿವರಾಮ ಕಾರಂತ 
ಎಚ್‌. ಎಸ್‌. ಪಾಟೀಲ 
ಚಿದಾನಂದಾವಧೂತ 
ಬಾಲಚಂದ್ರದೇವ 

(ಸಂ॥ ಎ. ಶಾಂತಿರಾಜಃ 
ದೇವಶಿಖಾಮಣಿ ರಾಮಾನು 
ಸ್ವಾಮಿ ಬ್ರಹ್ಮಾನಂದ 
ಎಸ್‌. ಎಂ. ಮುನಿವೆಂಕಟ. 
ಚಿಕ್ಕ ಮಲ್ಲಣ್ಣ 


೬೨೬ 


೬೨೭ 


೬೨೮ 
4೨೯ 


[ee 


ತವನಿ. 
ತಸೂವೃ. 
ತಳಿರು. 
ತಾಪ್ಯಾ ರಿ. 
ತಾಯಿ. 
ತಾಯಿಳ. 


ತಾಯಿನಾ. 
ತಾವರೆ. 


ಕಿಂ_ಮತ. 
ಪ್ರಿ ಡುಗು. 
ತಿಮ್ಮಅ. 


ತಿಮ್ಮಳ. 
ತಿಮ್ಮಮ. 


ತುಳುನಾ, 
ತುಜುಗಾ. 


ತವನಿಧಿ 
ತತ್ತ್ವಾರ್ಥಸೂತ್ರವೃತ್ತಿ 
ತಳಿರುತೋರಣ 
ತಾರಾಸ್ಕಾರಿ 

ತಾಯಿ 

ತಾಯಿಯ ಕರುಳು 


ತಾಯಿನಾಡು (ದಿನಪತ್ರಿಕೆ) 
ತಾವರೆ 


ತಿಂಮನ ತಲೆ 
ತಿರುಕರ ಪಿಡುಗು 
ಕನ್ನಡ ಮಹಾಭಾರತ 
ಅಶ್ವಮೇಧಪರ್ವ 
» ಅನುಶಾಸನಿಕಪರ್ವ 
»» ಮಹಾಪ್ರಸ್ಥಾ ನಪರ್ವ 
೫ ಮೌಸಲಪರ್ವ 
» ಶಾಂತಿಪರ್ವ 
» ಆಶ್ರಮವಾಸಪರ್ವ 
೨ ಸ್ತ್ರ (ಪರ್ವ 
» ಸ್ವರ್ಗಾರೋಹಣಪರ್ವ 
ತಿರುಕುರುಂಪೆಯ ತೊಂಡರ ರಗಳಿ 
ತಿರುನಾಳ್ಪೋನರ ರಗಳೆ 


ತಿರುನೀಲಕಂಠಪಾಣರೆ ರಗಳೆ 
ತಿರುಪಾಣಿ 


ತಿರುನೀಲಕಂಠರ ರಗಳೆ 
ತಿರುನೇಂಗಡ ಶತಕ 
ತಿಲೋತ್ತಮೆ 

ತೀರ್ಥಕರೂ ತೀರ್ಥಂಕರರೂ 
ತೀರ್ಥಕ್ಷೇತ್ರ ಮಹಿಮಾ 


ತುಂಗಭದ್ರ 
ತುಂಬಿದ ಕೊಡ- ಇತರ ಕಥೆಗಳು 
ತುಟಿ ಮಾರಿದುದು 


ತುಂಟಿನ ಪದಗಳು 
ತುಬ್ಬುಗಾರ ಸುಬ್ಬಣ್ಣ 


ತುರಂಗ ಭಾರತ 
ತುಳಸೀರಾಮಾಯಣಾಮೃತ 


(ರಾಮಚರಿತ ಮಾನಸ) 
ತುಳುನಾಡು 


ಕನ್ನಡ ನಿಘಂಟು 


ರಂ. ಶ್ರೀ. ಮುಗಳಿ 
ದಿವಾಕರಣಂದಿ 

(ಸಂ॥| ಮ. ವಿ. ನಾಯಕ) 
ನರಸೀಪುರದ ಶೇಷಗಿರಿರಾವ್‌ 
ಅನು॥ ನಿರಂಜನ 

ಅ. ನ. ಕೃಷ್ಣರಾಯ 


(ಸಂ॥ ಹಿ. ಬಿ. ಶ್ರೀನಿವಾಸನ್‌) 
ಶ್ರೀನಿವಾಸ 


ಬೀಚಿ 


ದ.ರಾ ಬೇಂದ್ರೆ, 
ಕೃಷ್ಣಕುಮಾರ ಕಲ್ಲೂರ 
ತಿಮ್ಮಣ 
ಖಜ 


ಶ್ರೀನಿವಾಸ 


ಹರಿಹರೆ 

ಕೇಶವನ 

ಗಳಗನಾಥ 

ಜಿ.ಪಿ. ರಾಜರತ್ನಂ 
ವಿಜಯದಾಸ (ಸಂ 


ಹನುಮಂತರಾವ ಕು. ಗೊರಬಾಳ) 


ಎಚ್‌, ದೇವೀರಪ್ಪ 
ದೊಡ್ಡೆ €ಶಿ ವೆಂಕಟಗಿರಿರಾವ್‌ 
ರಾ. ಶಿ. 


ವಿ. ಜಿ. ಭಟ್ಟಿ 
ಮುರಲಿ 


ಪರಮಜದೇವ (ಸಂ॥ ನೆ. ವೆಂಕಟರಮಣ 


ಶಾಸ್ತ್ರೀ ಸೂರಿ) 
ಇದೆ 
ಗಳಗನಾಥ 


ಪಿ. ಗುರುರಾಜಭಟ್‌ 


ತುಣುಗಾಹಿ ರಾಮಣ್ಣನ ವಚನಗಳು! ತುಜುಗಾಹಿ ರಾಮಣ್ಣ 


೧೯೫೭ 
೧೦೬೨ 
೧೯೪೯ 
೧೯೨೬ 
೧೯೫೪ 
೧೯೫೭ 


೧೭೭೭ 


೧೯೨೬ 


೧೯೬೩ 


ಸು. ೧೧೬೦ 


ಇತರ ವಿವರಗಳು 


ಉಷಾ ಸಾಹಿತ್ಯಮಾಲೆ, ಮೈಸೂರು 

ಹಸ್ತಪ್ರತಿ: ಕೆ.ಎ.೩೩೧.ಓರೀಇ.,ಮೈ ಸೂರು 

ಹಂಸ ಸಾಹಿತ್ಯಮಾಲಾ, ಮುಂಬಯಿ 

ಕ್ರೌ ಎಲೆಕ್ಟ್ರಿಕ್‌ ಪ್ರೆಸ್‌, ಮೈಸೂರು 

ಭಾರತೀ ಪ್ರಕಾಶನ, ಮೈಸೂರು 

೩ನೆಯ ಮುದ್ರಣ, ಡಿ. ವಿ. ಕೆ. ಮೂರ್ತಿ, 
ಮೈಸೂರು 

ತಾಯಿನಾಡು, ಬೆಂಗಳೊರು 

ಕರ್ಣಾಟಕ ಸಂಘ, ಸೆಂಟ್ರಲ್‌ ಕಾಲೇಜ್‌, 
ಬೆಂಗಳೂರು 

೩ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 

ಜಯಕರ್ಣಾಟಕ ಗ್ರಂಥಮಾಲೆ, ಧಾರವಾಡ 


ಬ. ಎನ್‌. ಕೃಷ್ಣಯ್ಯಶೆಟ್ಟ ಬುಕ್‌ಡಿಪೋ, 
ಬೆಂಗಳೂರು 


ಹಸ್ತಪ್ರತಿ: ಳೆ. ೩೫೮, ಓರೀಇ., ಮೈಸೂರು 
93 


೨ನೆಯೆ ಮುದ್ರಣ, ಬೆಂಗಳೂರು ಪ್ರೆಸ್‌, 
ಬೆಂಗಳೂರು, ೧೯೪೬ 
ಹಸ್ತಪ್ರತಿ: ಫೆ, ೩೫೮, ಓರಿಇ., ಮೈಸೂರು 
ಹಸ್ತಪ್ರತಿ: ಕೆ.ಬಿ. ೧೬, ಓರಿಇ., ಮೈಸೂರು 
ಗಳಗನಾಥಸುರಸಗ್ರಂಥಮಾಲೆ, ಧಾರವಾಡ 
ಶಾಕ್ಕಸಾಹಿತ್ಯ ಮಂಟಪ, ಬೆಂಗಳೂರು 
ಲಿಂಗಸುಗೂರ ವರದೇಂದ್ರ ಹರಿದಾಸ 
ಸಾಹಿತ್ಯ ಮಂಡಲ, ೧೯೪೯ 
ಗೌರೀಶಂಕರ ಬುಕ್‌ ಡಿಪೋ, ಮೈಸೂರು 
೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 
ಪರ್ಣಕುಟ ಗ್ರ೦ಥಮಾಲೆ, ಧಾರವಾಡ 
೩ನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 
ಭಾರತೀ ಛಾಪಖಾನೆ, ಮುಂಬಯಿ, ೧೮೮೯ 


ಗಳಗನಾಥ ಸುರಸ ಗ್ರಂಥಮಾಲೆ, 
ಧಾರವಾಡ 

ಭವ್ಯವಾಣಿ, ಪಡುಪೇಟಿ, ಉಡುಪಿ 

ಹಸ್ತಪ್ರತಿ: ಕೆ.ಬಿ.೪೪೮, ಓರೀಣ., ಮೈಸೂರು 


೬೩೨ 
೬೩ಸಿ 


೬೫೨ 


೬೫೫ 


೬೫೬ 
೬೫೭ 


೬೫೮ 


ದಾಸೋಸಂ. 
ದಿನಾರಿ. 


ದಿಲೀಚ,. 


ತೆನೆಗಳು 


ತೆಲಂಗಾಣಾ ಶಾಸನಮುಲು 


(ಸಂಪುಟ ೧) 
ತೇಲಿಹೋದ ಮೋಡ 
ತೊರವೆಯ ರಾಮಾಯಣ 


ತೊಳೆದ ಮುತ್ತು 
ತ್ಕಾ ಗಮಯಿ 
ತ್ರಿಷಷ್ಟಿ ಪುರಾತನ ವಿಳಾಸಂ 


ತ್ರಿಪುರದಹನ ಸಾಂಗತ್ಯ 


ತ್ರಿಭುವನ ತಿಲಕ 
ತ್ರಿಲೋಕ ಶತಕ 
ದಂಬನ ನಾಯಿ 
ದಕ್ಷಿಣಕನ್ನಡ ಜಿಲ್ಲೆಯ ಚರಿತ್ರಸಾರ 


ದಕ್ಪಾಧ್ವರ ರಗಳೆ 


ದಕ್ಷಿಣಧ್ರುವ ನಕ್ಕಾಗ ಮತ್ತು 


ಇತರ ಕತೆಗಳು 
ದತ್ತವಾಣಿ 
ದಕ್ಷಿಣ ಭಾರತದ ಇತಿಹಾಸ 


ದಮಯಂತೀ ಸ್ವಯಂವರಂ 


ದರ್ಶನ 
ದಲಿತ ಕುಸುಮ 


ಅಭಿನವ ದಶಕುಮಾರ ಚರಿತೆ 


ದಶಗ್ರಂಥಿ ಬೀಕೆ 
ದಾಸಕೂಟ 


ದಾದಾಭಾಯಿ ನವರೋಜಿ 
ದಾದಿ 


ದಾರಿಯ ಬುತ್ತಿ 


ದಾಸರೆ ಹುಡಿಗೆ 


ದಾಸೋಹದ ಸಂಗಣ್ಣನ ವಚನಗಳು 


ದಿನಾರಿ 


ದಿಲೀಪ ಚರಿತೆ 


(ಸಂ॥ ಜೆ. ವಾಮನಭಟ್ಟ' 
(ಸಂ॥ ಎಸ್‌. ಹನುಮಂ: 


ಗೀತಾ ಕುಲಕರ್ಣಿ 

ನರಹರಿ (ಕುಮಾರ ವಾಲಿ 
(1 ಹೊ. ರಾಮಸ್ವಾಮಿ 
ಸ.ಡಿ.ಇ. ದಕ್ಷಿಣಾಮ. 
ಹೊ. ವೆಂಕಟರಾಮ 
(1;) ಸಂಪುಟಿ 1, ಎನ್‌.೭ 
» 11, ಬಿ.ಎಸ್‌ 
ಸೆರೂರ ವಾಸುದೇವಾಚಾ 

ರಾ. ಮೊ. ವಿಶ್ವಾಮಿತ್ರ 
ಸುರಂಗ (ಸಂ॥ ದಾನಪ್ಪ: 


ಶಿಶುಮಾಯಣ 
(ಸಂ॥ ಎನ್‌. ಬಸವಾ 
ವಿರುಪರಾಜ 
ರತ್ನಾಕರವರ್ಣಿ 
ಜನಾರ್ದನ ಗುರ್ಕಾರ್‌ 
ಫೆ, ಶ್ರೀನಿವಾಸ ಣಿ, ಉ 
ಮಂಗೇಶರಾಯ 
ಹರಿಹರ 
ನಾರಂಗಿಭಟ್ಟಿ 


ಮಿರ್ಜಿ ಅಣ್ಣಾರಾಯ 
ಆನು॥ ಜಿ. ಎಸ್‌. ಕೃಷ್ಣ 
ಬಸವಪ ಶಾಸಿ 

ಎ ಆ 


ಬಿ. ಜಿ. ಕುಲಕರ್ಣಿ 

ಹೊಸಮನೆ ಗುಡ್ಡ ಪ್ಪ 

ಚೌಂಡರಾಜ (ಸಂ॥| 
ಎಸ್‌. ಜಿ. ನರಸಿಂಹಾ 
ಮಂ. ಆ. ರಾಮಾನುಜ! 

ವೀರಣಾಚಾರ್ಯ 

ಬೀಚಿ 


ಅನು॥ ಕೆ. ಚಿದಂಬರಂ 
ಶ್ರೀಕೃಷ್ಣ ಪಾಟೀಲ 
ಶಂ. ಬಾ. ಜೋಶಿ 


ಟೀಂಗ್ಸೆ ಗೋವಿಂದರಾಯ 


ದಾಸೋಹದ ಸಂಗಣ್ಣ 
ಹೊಯಿಸಳ 


ಎಸ್‌. ಜಿ. ನರಸಿಂಹಾಚಾ 


೬೬೩ 
೬೬೪ 


೬೬೮ 


೬೭೨ 
೬೭೩ 


೬೭೪ 


೬೭೫ 


೬೭೬ 


೬೭೭ 
೬೭೮ 
೬೭೯ 
೬೮೦ 
೬೮೧ 
೬೮೨ 
೬ಲಷಿ 
೬೮೪ 
೬೮೫ 
೬೮೬ 


೬೮೭ 
೬೮೮ 


೬೮೯ 


೬೯೦ 
೬೯೧ 


೬೯೨ 


ಸಂಕ್ಷಿಪ್ತ NN EE TN ES 


ದಿಲ್ಲಿಯ ಪತ್ರಗಳು 
ದಿವಾನ್‌ ಬಹದ್ದೂರ್‌ 
ದಿವ್ಯಸೂರಿ ಚರಿತೆ 


ದೀಕ್ಸಾಬೋಧೆ 
ದೀಪದರ್ಶನ 

ದೀಪನಿರ್ವಾಣ 
ದೀಪದ ಮಲ್ಲಿ 


ದೀಪ ಹತ್ತಿತು 
ದುಂಬಿಯ ಕನಸು 


ದುರಂತ ಮತ್ತು ಇತರ ಪ್ರಸಾರ 


ನಾಟಕಗಳು 
ದುಶ್ಯಾಸನ ಕಥೆ 
ದುಸ್ಸಂಸಾರ 
ದೂರೆದ ಬೆಟ್ಟ 


ದೃಢನಿರ್ಧಾರ 


ದೆಯ್ಯದ ಮನೆ ಅಥವಾ ಆಸಾಢ 
ಬಹುಳ ಅಮಾವಾಸ್ಯೆ 
ದೇಹಜ್ಕೋತಿಗಳು ಮತ್ತು ಪ್ರಾಣಿ 


ಪ್ರಬಂಧಗಳು 


ದೇವರ ದಾಸಿಮಾರ್ಯ ಪ್ರಶಸ್ತಿ 


ದೇವರ ದಾಸಿಮಯ್ಯನ ವಚನಗಳು 


ದೇವದಾಸ 
ದೇವಯಾನಿ 


ಕರ್ಣಾಟಕಕ್ಕೆ ದೇವತೆಗಳ ಆಗಮನ 


ದೇವದಾನವರು 
ದೇವದೂತರು 
ದೇವತಾ ಮನುಷ್ಯ 
ದೇವರ ಸಾಮ್ರಾಜ್ಯ 
ದೇವರೆ ಹೆಂಡತಿ 
ದೇವಾಂಗ ಪುರಾಣ 
ದೇವೀಚೌಧುರಾಣಿ 


ದೇವೀದ್ವಯರ ದರ್ಪಪ್ರಭಾವ 
ದೇವೀಮಹಾತ್ಮೇ ಪ್ರಸಂಗ 


ದೇವೀಮಹಾತ್ಮೆ 


ದೇಶಧುರೀಣ 
ಡೇೇಶಾಂತರೆದ ಕಥೆಗಳು 


ದೋರಾ ಮತ್ತು ಇತರ ಕಥೆಗಳು 


ಕನ್ನಡ ನಿಘಂಟು 


ಎಸ್‌. ವಿ. ಕೃಷ್ಣಮೂರ್ತಿರಾವ್‌ ೧೯೫೦ 


ಕೋ. ಚನ್ನ ಬಸಪ್ಪ ೧೯೫೭ 
ಚಿಕುಪಾಥ್ಯಾಯ (ಸಂ॥ ೧೬೭೨- 
ಮಂ. ಆ.ರಾಮಾನುಜಯ್ಯಂಗಾರ್‌) ೧೭೦೪ 
ಳೆರೆಯ ಪದ್ಮರಸ ಸು. ೧೨೦೦ 
ದಿನೇಶ್‌ ೧೯೫೬ 
ಕೊಟ್ಟಿ ಲಗಿ ರಾಮಚಂದ್ರ ೧೯೫೫ 
ಫೆ. ಎಸ್‌. ನರಸಿಂಹಸ್ವಾ ಮಿ ೧೯೫೦ 
ಕೊಟ್ಟಿ ಲಗಿ ರಾಮಚಂದ್ರ ೧೯೫೬ 
ಎಚ್‌. ಎ. ಭಟ್ಟ ೧೯೪೯ 
ಎಚ್‌. ಕೆ. ರಂಗನಾಥ್‌ ೧೯೫೬ 

— ಸು. ೧೮೦೦ 

ಸ. ವಿ. ಆರ್‌. ೧೯೩೫ 
ತ್ರಿವೇಣಿ ೧೯೫೬ 
ರಾ. ನ. ಮಳಗಿ ೧೯೫೬ 
ಕೆ. ವಿ. ಐಯರ್‌ ೧೯೪೯ 
ಶಿವರಾಮ ಕಾರಂತ ೧೯೪೮ 
(ಸಂ॥ ಫ. ಗು. ಹಳಕಟ್ಟ, A. ಕೆ. ೧೯೫೩ 

ವೆಂಕಟರಾಮಯ್ಯ, ಅ. ನ. 

ಕೃಷ್ಣರಾವ್‌, ಜಿ.ಬಿ. ಅಕ್ಕು ಲಯ್ಯ 

ದೀಕ್ಷಿತ, ಎಂ.ಜಿ. ನಂಜುಂಡಾರಾಧ್ಯ) 
ದೇವರ ದಾಸಿಮಯ್ಯ (ಸಂ॥ ಸು. ೧೧೬೦ 

ಫ.ಗು. ಹಳಕಟ್ಟ ) 
ಅನು! ಗುರುನಾಥ ಜೋಶಿ ೧೯೪೬ 
ವಿರೂಪಾಕ್ಷ ಕರನೀರ ಕುಲಕರ್ಣಿ ೧೯೨೭ 
ಭಿ. ಪ. ಕಾಳೆ ೧೯೩೦ 
ಕೋ. ಸು. ಸೀತಾರಾಮ್‌ ೧೯೫೬ 
ಶಿವರಾಮ ಕಾರಂತ ೧೯೪೬ 
ಕಡೆಂಗೋಡ್ಲು ಶಂಕರಭಟ್ಟಿ ೧೯೪೬ 
ಳೆ. ಶ್ರೀಕಂಠ ೧೯೫೦ 
ಸೂರ್ಯನಾರಾಯಣ ಚಡಗ ೧೯೬೫ 
ಸಿದ್ಧಮಲ್ಲಾರ್ಯ ಸು. ೧೫೦೦ 
ಅನು! ಬಿ. ವೆಂಕಟಾಚಾರ್‌ ೧೯೫೦ 
ಚೆನ್ನಬಸವ ವಿರೂಪಾಕ್ಟಾರ್ಯ ಹಿರೇಮಠ] ೧೯೨೯ 
ದೇವೀದಾಸ ಸು. ೧೯೦೦ 
ಚಿದಾನಂದಾವಧೂತ (ಸಂ॥ ಸು. ೧೭೫೦ 

ಏ.ಸಿ. ಶಾಬಾದಿಮೆಠ) 
ಎಸ್‌. ಕೆ. ಶಾಮಭಟ್ಟ ೧೯೫೬ 
ದೇವುಡು ೧೯೫೧ 
ಗೋವಿಂದ ವೆಂಕಟೀಶ ಚುಳಕಿ ೧೯೫೦ 


ಇತರ ವಿವರಗಳು 


ಉಷಾಸಾಹಿತ್ಯ ಮಾಲೆ, ಮೈಸೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಕರ್ಣಾಟಕ ಕಾವ್ಯಕಲಾನಿಧಿ, 

ಮೈಸೂರು, ೧೯೧೧ 
ಹಸ್ತಪ್ರತಿ: ಜೆ. ೧೭೬, ಓರಿಣ,, ಮೈಸೂರು 
ಸುಧಾಪ್ರ ಕಾಶನ, ಬೆಂಗಳೂರು 


ಲಲಿತ ಸಾಹಿತ್ಯಮಾಲೆ, ಧಾರವಾಡ 


೨ನೆಯ ಮುದ್ರಣ, ಅನಂದ್‌ ಬ್ರದರ್ಸ್‌, 
ಬೆಂಗಳೂರು 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಸಾಹಿತ್ಯ ಮಂದಿರ, ಮೈ ಸೂರು 

೨ನೆಯ ಮುದ್ರಣ, ತ. ವೆಂ. ಸ್ಮಾರಕ 
ಗ್ರಂಥಮಾಲೆ, ಮೈಸೂರು 

ಬೆಂಗಳೂರು, ೧೮೮೭ 

೨ನೆಯ ಮುದ್ರಣ, ಡಿ. ವಿ. ಫೆ. ಮೂರ್ತಿ, 
ಮೈಸೂರು 

ಸಮಾಜ ಪುಸ್ತ ಕಾಲಯ, ಧಾರವಾಡ 

ಹಿಂದ್‌ ಕಿತಾಬ್ಸ್‌ ಲಿ. (ಬೊಂಬಾಯಿ), 
ಬೆಂಗಳೂರು 

ವಸಂತ ಮಾಲಿಕೆ, ಮಂಗಳೂರು 


ಸ್ಮಾರಕೋತ್ಸವ ಗ್ರಂಥ ಪ್ರಕಟನಶಾಖೆ, 
ನಿಡುಮಾಮಿಡಿ ನಿವಾಸ, ಬೆಂಗಳೂರು 


ಶಿವಾನುಭವ ಗ್ರಂಥಮಾಲಾ, ವಿಜಾಪುರ 


ಸಾಹಿತ್ಯ ಭಾಂಡಾರ, ಹುಬ್ಬಳ್ಳಿ 
ಶ್ರೀ ರುದ್ರನಿಲಾಸ ಮುದ್ರಾಲಯ, ಕ್ಹೋಣ 
ಶ್ರೀ ಪ್ರಕಾಶನ, ಬೆಂಗಳೂರು 
ಹರ್ಷಪ್ರಕಟಿನಾಲಯ, ಪುತ್ತೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಗೀತಾ ಪಬ್ಲಿಕೇಷನ್ಸ್‌, ಬೆಂಗಳೂರು 
ಹಸ್ತಪ್ರ ತಿ: ಕೆ.ಎ.೩೦೯, ಓರಿಇ.,ಮೈಸೂರು 
೪ನೆಯ ಮುದ್ರಣ, ಬಿ. ಎ೯. ಕೆ. ಮೂರ್ತಿ 
ಅಂಡ್‌ ಬ್ರದರ್ಸ್‌, ಬೆಂಗಳೂರು 
ಭುವನೇಶ್ವರಿ ಮುದ್ರಣಾಲಯ, ಬಳ್ಳಾರಿ 
ಪಿ. ಗುರುರಾವ್‌, ಉಡುಪಿ, ೧೯೦ 
೯ನೆಯ ಮುದ್ರಣ, ಪಿ. ಸಿ. ಶಾಬಾದಿಮರೆ 
ಬುಕ್‌ ಡಿಪೋ, ಗದಗ, ೧೯೬೦ 
ಶೇಡಿಗುಮ್ಮೆ, ಪೆರಡಾಲ, ದ.ಕ. 
೩ನೆಯ ಮುದ್ರಣ, ಆನಂದ್‌ ಬ್ರದರ್ಸ್‌, 
ಬೆಂಗಳೂರು 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 


೭೦೯ 


ಧರ್ಮಾಮೃ. 
ಧಾರಜಿ. 
ಧಾರ್ಮಿತೇ. 
ಧೂಮಳೇ. 
ಧೂಮಮ. 
ಧ್ವನ್ಯಾ ರೋ. 


ನಂಟರು. 


ನಂದಿಮಾ. 


ನಂಬಿರ. 
ನಗೆಗ. 


ನಗೆಮಾ. 
ನಗೆಹೊ. 
ನಟಸಾ. 
ನಡುಗೋ. 
ನಡುಮ. 
ನಡೆದಾ. 


ನಡೆಬಂ. 
ನದೀಪ. 


ದೌಲತ್‌ 


ದ್ರಾಕ್ಷಿ ದಾಳಿಂಬೆ 


ದ್ರೋಹಿ ಮತ್ತು ಅಸಹೃತಕನ್ಯೆ 


ದ್ವಾದಶಾನುಪ್ರೇಕ್ಷೆ 
ಧನಂಜಯ 
ಧರ್ಮನಾಥ ಪುರಾಣಂ 


ಧರ್ಮಪರೀಕ್ಷೆ 
ಧರ್ಮರಹಸ್ಯ 
ಧರ್ಮಸೆರೆ 


ಧರ್ಮಾಮೃತಂ 


ಧಾರವಾಡ ಜಿಲ್ಲೆಯ ವರ್ಣನೆಯು 


ಧಾರ್ಮಿಕ ತೇಜ 
ಧೂಮಕೇತು 
ಧೂಮಕೇತುವಿನ ಮದುವೆ 


ಕನ್ನಡ ಧ್ವನ್ಯಾಲೋಕ ಮತ್ತು 


ಲೋಚನಸಾರ 
ನಂಟರು 


ನಂದಿಮಾಹಾತ್ಮ 6° 


ನಂಬಿಯಣ್ಣನ ರಗಳೆ 
ನಗೆಗಡಲು 


ನಗೆಯ ಮಾರಿತಂದೆಯವಚನಗಳು 


ನಗೆಹೊಗೆ 
ನಟಿಸಾರ್ವಭೌಮ 
ನಮ್ಮ ನಡುವಿನ ಗೋಡೆ 
ನಡುಮನೆಯಲ್ಲಿ 


ನಡೆದುಬಂದ ದಾರಿ (ಭಾಗ 1-111) 


ನಡೆದು ಬಂದ ದಾರಿ 
ನಮ್ಮೂರ ದೀಪ ಮತ್ತು 

ಇತರ ಕತೆಗಳು 
“ನನ್ನ ನಲ್ಲ” ಹಾಗೂ 

ಇತರ ಕವನಗಳು 
ನರಕದಲ್ಲಿ ನಾರಸಿಂಹ 
ನನ್ನ ಜೊತೆಗಾರರು 
ನನ್ನ ಅಪ್ಪರೆ ಮತ್ತು 

ಮುಗುಡೆಯರೆ ಪತ್ರಗಳು 
ನನ್ನ ರಸಿಕ 
ನಮಃಶಿವಾಯ ರಗಳೆ 
ನಮ್ಮ ನುಡಿ 


ಸಂಕ್ಷಿಪ್ತ ಸೂಚಿ 


ಕರ್ತೃ 
ವೀರಕೇಸರಿ 
ವಿ.ಸೀ, 
ಅಣ ಗಿರಿ 
ಣ 
ವಿಜಯಣ್ಣ 
ರಂ. ಶ್ರೀ. ಮುಗಳಿ 


ಮಧುರ (ಸಂ॥ ಎಂ. ಸಿ. 
ಪದ್ಮನಾಭಶರ್ಮ, ಜಿ. 

ವೃತ್ತ ವಿಲಾಸ 

ಗಳೆಗನಾಥ 

ಜಡಭರತ 


ನಯಸೇನ (ಸಂ॥ ಆರ್‌. ಶ 
ಇ. ಪೇ. ನಿಂಬಾಳೆಕರ 
ಗಳಗನಾಥ 
ಕಡೆಂಗೋಡ್ಲು ಶಂಕರಭಟ್ಟ 
ಭಾರತೀಸುತ 

ಳೆ. ಕೃಷ್ಣಮೂರ್ತಿ 


ತೀ. ನಂ. ಶ್ರೀಕಂಠಯ್ಯ 


ಗೋವಿಂದ (ಸಂ॥ 
ವಿಸ್‌, ಜಿ. ನರಸಿಂಹಾಃ 
ಮಂ. ಆ.ರಾಮಾನುಜಂ: 
ಹರಿಹರ(ಸಂ॥ ತೀ.ನಂ. ಶ್ರಿ 
ಆರ್‌. ನರಸಿಂಹಾಚಾರ್‌ 


ನಗೆಯ ಮಾರಿತಂದೆ 
ಅನು॥ ಎಲ್‌. ಗುಂಡಪ್ಪ 
ಅ. ನ. ಕೃಷ್ಣರಾಯ 
ಶಿವೇಶ್ವ ರ ದೊಡ್ಡ ಮನಿ, ಇ 
ಎನೆ 
(ಸಂ॥ ಜಿ. ಬಿ. ಜೋಶಿ, 
ಕೆ.ಡಿ. ಕುರ್ತುಕೋಟ'` 
ಎಂ. ಗೋಪಾಲಕೃಷ್ಣ ಅ! 
ಕೋ. ಚನ್ನಬಸಪ್ಪ 


ಮಧುರ ಚನ್ನ (ಸಂ॥ ಸಿಂ 


ಶ್ರೀರಂಗ 
ಸಿದ ವನಹಳಿ ಕಷ ಶರ್ಮ 
ಲ ಳ ೪ಣ 
ಸಿ. ಕೃಷ್ಣ 
ಣು 


ಚದುರಂಗ 
ಹರಿಹರ 
ಮಾಸ್ತಿ ವೆಂಕಟೀಶ ಆಯ್ಕ 


೭೩೧ 


೭೪೫ 


ಳಿ, ನಸೀಬು 
ನಮ್ಮೂ ರಿನ ರಸಿಕರು 
ನರಪತ” ಚರಿತಂ 


ನಲದಮಯಂತಿ 


ನಲ್ಮೆ 


ನವನೀತ 
ನವರಾತ್ರಿ 
ನವವಿಭಾನ 


ನವ್ಯತೆ ಹಾಗೂ ಕಾವ್ಯಜೀವನ 


ನವ್ಯಧ್ವನಿ 
ನಳಚರಿತ್ರೆ 


ನಳಚಂಪು 


ನಳಕೂಬರ ವಿಳಾಸ 
ನಾಯಿಯ ಕಥೆ 
ನಾ ಕಂಡ ಕಲಾವಿದರು 


ನಾಗವರ್ಮನ ಕಾದಂಬರಿ 


ನಾಗಕುಮಾರ ಚರಿತೆ 


ನಾಗರಿಕ 


ನಾಚಿಕೆ 


ಮಾರುಡಿಗೆಯನಾಚಿತಂದೆಯ ರಗಳೆ 


ನಾಚಿರಾಜೀಯ 


ನಾಲ್ಕು ನಾಡ ಪದಗಳು 
ನಾಡಿಗೇರರ ನಗೆಬರಹಗಳು 


ನಾಡೋಜ ಪಂಪ 


ನಾಣ್ಣುಡಿ 
ನಾದಲೀಲೆ 


ನಾಮಧಾರಿ 
ನಾನಾರ್ಥಕಂದ 


ನಾಡ ಪದಗಳು 


ನಾನು ಪೋಲೀಸನಾಗಿದ್ದೆ 


ನಾಲ್ಕನೆಯ ಮನೆ 


ಕನ್ನಡ ನಿಘಂಟು 


ಆನಂದಕಂದ 
ಕೆ.ಸಿ. ಚೌಡಪ್ಪ ರೆಡ್ಡಿ 


ಕಡೆಂಗೋಡ್ಲು ಶಂಕರಭಟ್ಟ 


`ಓ, ಎಂ. ರಾಮರಾವ್‌ 
ಶಿ ಶ್ರೀನಿವಾಸ 


ಅನು! ಮಹಾಬಲೇಶ್ವ ರೆ ಬಂಕಿಕೊಡ್ಲ 


ವಿ. ಕೃ. ಗೋಕಾಕ 


ನಿ. ಕ್ಲ ಗೋಕಾಕ, ಚನ್ನವೀರ ಕಣವಿ 


ಕನಕದಾಸ (ಸಂ॥ 


ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಅ.ರಾಮಾನುಜಯ್ಯಂಗಾರ್‌) 
ಚೌಂಡರಸ (ಸಂ॥| ಎಚ್‌. ಆರ್‌. 
ರಂಗಸ್ವಾ ಮಿ ಅಯ್ಯ ೦ಗಾರ್‌, 
ಎಸ್‌. ನನ್‌. ಫೆ ಷ್ಣ ಸ್ಹ ಜೋಯಿಸ್‌) 


ಅಳಿಯ ಶಿಂಗಳಾಟ 


ಅನು॥ ಬಾಳಾಚಾರ್ಯ ಅವಧಾನಿ 
ಳೆ. ವಾಸುದೇವಾಚಾರ್‌: 


ಅ. ಗೌ, ಕಿನ್ನಿ ಗೋಳಿ 
ಬಾಹುಬಲಿ (ಸಂ॥ 


ಎ, ಶಾಂತಿರಾಜಶಾಸ್ತ್ರಿ ) 
ಎಂ. ಆರ್‌. ಶ್ರೀನಿವಾಸಮೂರ್ತಿ 


ರಮಾನಂದ ಅಮಾನ್‌ 
ಹರಿಹರ 
ನಾಚಿರಾಜ 


(ಸಂ॥| ಬಿ. ಎಸ್‌. ಗದ್ದಗಿಮಠ) 
ನಾಡಿಗೇರ-ಕೃಷ್ಣರಾಯ 
ಮುಳಿಯ ತಿಮ್ಮಪ್ಪಯ್ಯ 


ಕುಲಕರ್ಣಿ ಪ್ರಜ್ಲಾ ದ 
ಬೇಂದ್ರೆ 


ರಂ. ಶ್ರೀ. ಮುಗಳಿ 
ಚೆನ್ನಕವಿ ( ಟೀಕು- 


ಹೆಸರುಘಟ್ಟ ದ ಹೊನ್ನ ಪ್ರ) 
(ಸೆಂ ಎಲ್‌. "ಗುಂಡಪ್ಪ ಪ್ಪ" 
ಬಸವರಾಜ ಕಟ್ಟ €ಮವಿ 


ನರೇಂದ್ರಬಾಬು 


| ೧೮೨೩-೭೪ 


| ಸು. ೧೨೦೦ 
'ಸು. ೧೩೦೦ 


ಸು. 


ಸು. 


೧೮೨೩-೭೪ | ಹಸ 


ಸು. 


ಸು. 


ಗೊರೂರು ರಾಮಸ್ವಾ ಹಟ ಂಗಾರ್‌ ೧೯೩೨ 
ಅಳಿಯ ಕಾ (ಸಂ॥ 
ಜಯರಾಯಾಚಾರ್ಯ) 
ಕೆರೂರ ವಾಸುದೇವಾಚಾರ್ಯ 


೧೮೬೬- 
೧೯೨೧ 
೧೯೫೫ 


೧೯೫೦ 
೧೯೪೮ 
೧೯೪೫ 
೧೯೫೯ 
೧೯೫೬ 
೧೫೫೦ 


೧೩೦೦ 


೧೯೫೪ 
೧೯೫೫ 


೧೯೫೫ 
೧೫೬೦ 


೧೯೫೭ 


೧೯೫೭ 


೧೯೫೨ 


೧೯೫೪ 


೧೯೩೮ 


೧೯೩೬ 
೧೯೫೧ 


೧೯೩೯ 
೧೬೦೦; 


೧೯೪೭ 
೧೯೫೪ 
೧೯೫೪ 


ಜಯಂತಿ ಕಾರ್ಯಾಲಯ, ಧಾರವಾಡ 
ಗ್ರಾಮಜ್ಯೋತಿ ಪ್ರಕಾಶನ, ಬೆಂಗಳೂರು 
ಬೆಂಗಳೂರು ಪ್ರೆಸ್‌, ಬೆಂಗಳೂರು 
ಕರ್ಣಾಟಕ ಗ್ರಂಥಮಾಲೆ, ಮೈಸೂರು 


ವಾಸುದೇವ ಸಾಹಿತ್ಯರತ್ನ ಮಾಲಾ, 
ಬಾಗಲಕೋಟಿ, ೧೯೪೫ 
೨ನೆಯ ಮುದ್ರಣ, ದಿ ಇಂಡಿಯನ್‌ 
ಇಂಡಸ್ಟ್ರಿಯಲ್ಸ್‌ ಎಂಡ್‌ ಏಜನ್ಸೀಸ್‌, 
ಮಂಗಳೂರು 
ಕಾವೇರಿ ಪ್ರಕಟಿನಾಲಯ, ಮಡಕೇರಿ 
ಜೀವನ ಕಾರ್ಯಾಲಯ, ಬೆಂಗಳೂರು 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 
ಸುರುಚಿ ಪ್ರಕಾಶನ, ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈ ಸೂರು, ೧೯೦೬ 


ಓರಿಇ,, ಮೈಸೂರು, ೧೯೫೨ 


ಪ್ರತಿ:ಕೆ. ಬಿ.2೫೫, ಓರಿಇ., ಮೈಸೂರು 

ಮಿಂಚಿನಬಳ್ಳಿ, ಧಾರವಾಡ 

ತಳುಕಿನ ವೆಂಕಣ್ಣಯ್ಯನವರ ಸ್ಮಾರಕ 
ಗ್ರಂಥಮಾಲೆ, ಮೈಸೂರು 

ಬಾಲಸಾಹಿತ್ಯ ಮಂಡಲಲಿ., ಮಂಗಳೂರು 

ಮೈಸೂರು ಜೈನ ಅಸೋಸಿಯೇರ್ಷ 
ಸಂಘ, ಮೈಸೂರು, ೧೯೩೩ 

೪ನೆಯ ಮುದ್ರಣ, ಸತ್ಯ ಶೋಧನ ಪ್ರ ಕಟನ 
ಮಂದಿರ, `ಬೆಂಗಳೂರು 

ಚಂದ್ರಸಾಗರ ಪ್ರ ಕಾಶನ, ಮುಂಬಯಿ 

ಹಸ್ತಪ್ರತಿ: ಫೆ, ೩೫೮, ಓರಿಇ., ಮೈಸೂರು 

ಡಿ.ಎಲ್‌. ನರಸಿಂಹಾಚಾರ್ಯರ ಹಸ್ತಪ್ರತಿ 

ಬಿ. ಎಸ್‌. ಗದ್ದಗಿಮಠ, ಬೆಳಗಾವಿ 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

ಸೈಂಟ್‌ ಎಲೋಸಿಯಸ್‌ ಕೊಲೇಜ್‌, 
ಮಂಗಳೂರು 

ಬಾಲಮೋಹನ ಗ್ರಂಥಭಂಡಾರ, ಬೆಳಗಾವಿ 

೩ನೆಯೆ ಮುದ್ರಣ, ಲಲಿತ ಸಾಹಿತ್ಯ ಮಾಲೆ, 
ಧಾರವಾಡ 

ಸಾಧನ ಪ್ರೆಸ್‌, ಧಾರವಾಡ 

ವಾಜಪೇಯಂ ಕೃಷ್ಣಯ್ಯ, 
ಬೆಂಗಳೂರು, ೧೮೮೪ 

ಮೋದಿ ಪವರ್‌ ಪ್ರೆಸ್‌, ಬೆಂಗಳೂರು 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

೨ನೆಯ ಮುದ್ರಣ, ಡಿ.ವಿ. ಳೆ. ಮೂರ್ತಿ, 
ಮೈಸೂರು 


೭೫೯ 
೭೬೦ 
೭೬೧ 
೭೬೨ 
೭೬೩ 


೭೬೪ 
೭೬೫ 


೭೬೬ 
೬೬೭ 


೭೬೮ 


೭೬೯ 
೭೭೦ 
೭೭೧ 


೭೭೨ 
೭೭೩ 
೭೭೪ 


೭೭೫ 
೭೭೬ 
೭೭೭ 


೭೭೮ 
೭೬೯ 
೭೮೦ 
೭೮೧ 
೭೮೨ 


೭೮೩ 


೭೮೪ 


೭೮೫ 


೭೮೬ 


೭೮೭ 


೭೮೮ 


ಓರ್ಲೆ 


೭೯೦ 


೭೯೧ 


ದೋ ಗ | 8 3 


ನಾಲ್ಕು ಸಣ್ಣ ಕತೆಗಳು 
ನಾಳೀಜಂಘ ಮತ್ತುಇತರ ಕಥೆಗಳು 
ನಿಂದೆಯ ನೆಲೆ 

ನಿಂಬವ್ವೆಯ ರಗಳೆ 
ನಿಗಮಸಾರಾಮೃತ 


ನಿಗೂಢ ಕೊಲೆ 
ನಿಘಂಟುಗಳ ನಿಘಂಟು 


ನಿಜಲಿಂಗ ಚಿಕ್ಕಯ್ಯನ ಸಾಂಗತ್ಯ 
ಕನ್ನಡ ಭಾಗವತ 


ನಿತ್ಯಜೀವನದಲ್ಲಿ ರಸಾಯನಶಾಸ್ತ್ರ 
ನಿರಾಶ್ರಿತೆ 
ನಿರಾಭರಣ ಸುಂದರಿ 


ನಿರೀಕ್ಷೆಯಲ್ಲಿ 
ನಿರ್ದೋಷಿ 
ನಿರ್ಭಾಗ್ಯ ವನಿತೆ 


ನಿರ್ವಾಣಲಕ್ಷ್ಮೀಪತಿನಕ್ಷತ್ರ ಮಾಲಿಕೆ 
ನಿವೇದನ 
ನಿಷ್ಕಾಮಪ್ರೇಮ 


ನಿಸರ್ಗದುಡಿಯಲಿ 

ನಿಸರ್ಗ ki 
ನಿಜಸುತ 

ನಿರಾಹಾರ 

ನೀತಿಗಳ ನೆಲೆಗಟ್ಟು 


ನೀತಿಚಿಂತಾಮಣಿ 
ನೀತಿಮಂಜರಿ (ಭಾಗ 1) 


| (ಭಾಗ 11) 
ನೀತಿವಾಕ್ಕಾಮೃತ 


ನೀತಿಸಾರೆ 

ನೀ ನನ್ನ ಮುಟ್ಟ ಜೇಡ 
ನೀರಸ ಜೀವನ 
ನೀಲಧ್ವಜ ಕಾಳಗವು 


ನೀತಿಸಾರಾವಳಿ 


ನೂರಜಹಾನ 


ಸಂಕ್ಷಿಪ್ತ ಸೂಚಿ 


ಶ್ರೀನಿವಾಸ 

ಜಿ. ಪಿ. ರಾಜರತ್ನಂ 
ಎಂ. ಕೆ. ಜಯಲಕ್ಷ್ಮಿ 
ಹರಿಹರ 

ಪದ್ಮನಾಭ ಮಹಾರಾಜ 


ಎಂ. ಶೇಸಪ್ರಶೆಟ್ಟ 
(ಸಂ॥ ಬೆಳ್ಳಾವೆ 
ವೆಂಕಟಿನಾರಾಯಣಪ್ಪ) 
ನಿಜಲಿಂಗ ಚಿಕ್ಕ ಯ್ಯ 
ನಿತ್ಯಾತ್ಮ ಶುಕಯೋಗಿ (ಸಂ॥ 
(1) ವಿವಿಧ ಪಂಡಿತರು 
(i) ಕೆ. ವೆಂಕಟರಾಮಪ್ಪ ೧-೨,೧೦) 
ಡಾ|| ಎಸ್‌. ಟ. ಪುಟ್ಟಣ್ಣ 


ಬಿ. ವಿರೂಪಾಕ್ಷಪ್ಪ 
ಎಚ್‌. ವಿ. ಸಾವಿತ್ರಮ್ಮ 
ದ. ರಾ. ಬೇಂದ್ರೆ 


ಎಂ. ಅಕಬರ ಆಲಿ 
ಆರ್‌. ಜಿ. ಕುಮಟ 
ಆರ್‌. ಕಲ್ಯಾಣಮ್ಮ 


ಉಳ್ಳಾಲ ಮಂಗೇಶರಾವ್‌ 


(ಸಂ॥ ಹಾ. ಮಾ, ನಾಯಕ) 
ಮಿರ್ಜಿ ಅಣ್ಣಾ ರಾಯ 

ಸೇವ ನಮಿರಾಜಮಲ್ಲ 
ಶ್ರೀರಂಗ 

ಹೊಸಕೆರೆ ಚಿದಂಬರಯ್ಯ 


ಎಂ. ವಿಸ್‌. ಪುಟ್ಟಣ್ಣ 


ರಾ. ನರಸಿಂಹಾಚಾರ್ಯ 


ಸೋಮದೇವ (ಟೀಕೆ - ನೇಮಿನಾಥ) 
ಜ್ಞಾನೇಶ್ವರ ಪಂಡಿತ 

ಬಸವರಾಜ ಕಟ್ಟೀಮನಿ 

ವೆ. ವಾ. ಸವನೂರ 

ಕಡಂದಲೆಯ ರಾಮ 

ಜಗ್ಗು ಶಿಂಗರಾರ್ಯ 


ಪಂಡಿತ ಕೇಶವಶರ್ಮಾ ಗಲಗಲಿ 


೧೯೪೯ 
೧೯೪೯ 
೧೯೫೯ 

ಸು. ೧೨೦೦ 

ಸು. ೧೮೮೦ 


೧೯೨೯ 
೧೯೩೦ 


ಸು. ೧೬೦೦ 
ಸು. ೧೫೩೦ 


೧೯೬೩ 


೧೯೫೮ 
೧೯೪೯ 
೧೯೫೬ 


೧೯೫೫ 
೧೯೫೧ 
೧೯೨೪ 


ಸು. ೧೧೮೦ 


೧೯೩೩ 
೧೯೪೯ 


೧೯೫೧ 
೧೯೪೫ 
೧೯೫೮ 
೧೯೪೪ 
೧೯೫೪ 


೧೯೬೨-೬೪ 
೧೮೬೦- 
೧೯೩೬ 


>» 
ಸು. ೧೧೦೦ 


ಸು. ೧೮೦೦ 
೧೯೫೪ 
೧೯೪೬ 
೧೯೩೨ 


೧೯೪೮ 


೧೯೪೭ 


ಇತರೆ ವಿವರಗಳು 


ಜೀವನ ಪ್ರಕಟನಾಲಯ, ಬೆಂಗಳೂರು 
ಸಾಹಿತ್ಯ ಕುಟೀರ, ಬೆಂಗಳೂರು 
ಸ್ಟಾಂಡರ್ಡ್‌ ಬುಕ್‌ ಡಿಪೊ, ಬೆಂಗಳೂರು 
ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 
ತತ್ವಬೋಧಾಲಯ ಶಿಲಾಯಂತ್ರ 
ಛಾಪಖಾನೆ, ನೂಲವಿ, ಧಾರವಾಡಜಿಲ್ಲಾ 
ಶೇಷಾಚಲಗ್ರಂಥಮಾಲೆ, ಆನಂದವನ, ಅಗಡಿ 
ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
ಹಸ್ತಪ್ರತಿ: ಕೆ.ಬಿ.೪೬೨, ಓರಿಇ., ಮೈಸೂರು 
ಟಿ.ಎನ್‌. ಕೃಷ್ಣ ಯ ಸೆಟ್ಟ, 
ಣು 2 
ಬೆಂಗಳೂರು, ೧೯೧೧ 
ಶಾರದಾಮಂದಿರ,ಮೈ ಸೂರು,೧೯೬೧,೧೯೬೪ 
ಮೈಸೂರು ರಾಜ್ಯದ ಸಾಹಿತ್ಯ ಮತ್ತು 
ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಕಾವ್ಯಾಲಯ, ಮೈಸೂರು 
೨ನೆಯ ಮುದ್ರಣ, ಸಮನ್ವಯ ಪ್ರ ಕಾಶನ, 
ಗದಗ 
ಚೈತ್ರ ಪ್ರ ಕಾಶನ, ಬಳ್ಳಾರಿ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
೨ನೆಯ ಮುದ್ರಣ; ಶಾರದಾ ಗ್ರಂಥಾಲಯ, 
ಬೆಂಗಳೂರು 
ಹಸ್ತಪ್ರತಿ: ಳೆ.ಬಿ.೧೪೯,೬ರಿಇ., ಮೈಸೂರು 
ಕರ್ಣಾಟಕ ಪ್ರಕಟನಾಲಯ, ಬೆಂಗಳೂರು 
೨ನೆಯ ಮುದ್ರಣ, ಬಾಲಸಾಹಿತ್ಯ 
ಮಂಡಲ ಲಿಮಿಟಿಡ್‌, ಮಂಗಳೂರು 
ಸಮಾಜ ಫುಸ್ತಕಾಲಯ, ಧಾರವಾಡ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಬಾಲಸಾಹಿತ್ಯ ಮಂಡಲ ಲಿ., ಮಂಗಳೂರು 
ರಂಗಮಂಗ ಪ್ರಕಾಶನ, ಧಾರವಾಡ 
೨ನೆಯ ಮುದ್ರಣ, ಎಸ್‌. ಎಸ್‌. ಎನ್‌. 
ಬುಕ್‌ ಡಿಪೊ, ಬೆಂಗಳೂರು 
೨೯ನೇಮುದ್ರಣ, ಕಾವ್ಯಾಲಯ, ಮೈಸೂರು 
೪ನೆಯ ಮುದ್ರಣ, ಕರ್ನಾಟಕ 
ಗ್ರಂಥಮಾಲೆ, ಮೈಸೂರು, ೧೯೨೧ 
೨ನೆಯ ಮುದ್ರಣ, ಬೆಂಗಳೂರು, ೧೯೨೮ 
ಹಸ್ತಪ್ರತಿ: ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ 
ಭಾರತೀಭವನ ಮುದ್ರಾಕ್ಷರ ಶಾಲೆ, 
ಬೆಂಗಳೂರು, ೧೮೯೫ 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ 
ಶ್ರೀ ನೀಲಕಂಠೇಶ್ವರ ಪ್ರಿಂಟಿಂಗ್‌ 
ವರ್ಕ್ಸ್‌; ಬೆಂಗಳೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 


೮೧೪ 


೮೧೫ 


ನೇಮಿಪು. 
ನೇಮಿಸಂ. 
ಪಂಚತಂ. 
ಪಂಚಭ. 
ಪಂಚಾಮೃ. 
ಪಂಚೀಕ. 


ಪಂಜಪಂ. 
ಪಂಜೆನೆ. 


ಪಂಡಿತ. 
ಪಂಪನಿ. 
ಪಂಪಭಾ. 


ಪಂಪಾಶ. 
ಪಂಯಾಕ್ರೆ. 


ಪಂರಾಮಾ. 


ಪಠಾಕ್ರಿ. 
ಪತಂಗ. 


ಪತಿ. 
ಪತಿತೋ. 
ಪತ್ರಿಕಾ. 
ಪತ್ರಿಸಿ. 


ಪದಗೋ. 
ಪದ್ಮನ. 


ಪದ್ಮರಾ. 


ಪದ್ಯ ಸಾ. 


ನೇಮಿನಾಥ ಪುರಾಣಂ 
ನೇಮಿಜಿನೇಶ ಸಂಗತಿ 


ಕರ್ಣಾಟಕ ಪಂಚತಂತ್ರಂ 


ಪಂಚಭಕ್ಷ್ಮ್ಯ 


ಪಂಚಾಮೃತಮತ್ತು ಇತರ ಕಥೆಗಳು 


ಪಂಚೀಕರಣ 
ಪಂಜರವಳ್ಳಿಯ ಪಂಜು 
ಪಂಜೆಯವರ ನೆನಪಿಗಾಗಿ 


ಪಂಡಿತ ನಿಘಂಟು 

ಪಂಪಭಾರತದ ನಿಘಂಟು 

ಪಂಪಭಾರತಂ ಎಂಬ 
ವಿಕ್ರಮಾರ್ಜುನ ವಿಜಯಂ 


ಪಂಪಾಶತಕ 

ಪಂಪಾಯಾತೆ ಶ್ರ 

ಪಂಪರಾಮಾಯಣನವೆಂಬ 
ರಾಮಚಂದ್ರಚರಿತ ಪುರಾಣಂ 

ಪಠಾಕ್ಷಿ 

ಪತಂಗ 

ಪತಿ 

ಪತಿತೋದ್ದಾರ 

ಪತ್ರಿಕಾವೃವಸಾಯ 

ಪತ್ರಿಕಾ ನಿಘಂಟು 
(ಇಂಗ್ಲಿ ಷ೯-ಕನ್ನಡ) 

ಪದಮಂತ್ರಗೋಪ್ಯ 


ಪ್ರಬುದ್ಧಪದ್ಮನಯನೆ 


ಪದ್ಮರಾಜ ಪುರಾಣಂ 


ಪದ್ಯಸಾರ (ಭಾಗ 1) 


» (ಭಾಗ!) 


ಕನ್ನಡ ನಿಘಂಟು 


ಕರ್ಣಪಾರ್ಯ (ಸoll 


ಎಚ್‌. ಶೇಷ ಅಯ್ಯಂಗಾರ್‌) 


ಮಂಗರಸ 118 (ಸಂಗ 
ಎ. ಶಾಂತಿರಾಜಶಾಸಿ } 
್‌ 
ದುರ್ಗಸಿಂಹ (ಸಂ॥ 
"ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಆ. ರಾಮಾನುಜಯ್ಯಂಗಾರ್‌) 


ಫೆ ಎನ್‌. ಭಟ್ಟ 

ರಾಮು-ದೇವುಡು 

ಚಿದಾನಂದಾವಧೂತ 

ಕಡಿದಾಳ್‌ ಮಂಜಪ್ಪ 

(ಸಂ॥ ಎಮ್‌. ಗೋವಿಂದಪ್ನೆ, 
ವಿ. ಸೀತಾರಾಮಯ್ಯ, 
ಶಿವರಾಮಕಾರಂತ) 

ವಿ.ಡಿ. ಪಂಡಿತ್‌: 


(ಸಂ॥ಬೆಳ್ಳಾವೆ ವೆಂಕಟನಾರಾಯಣಪ್ಪ) 


ಪಂಪ (ಸಂ॥ 
(1 ಬಿ. ಲೂಯಿ ರೈಸ್‌ ; 


(10 ಬೆಳ್ಳಾವೆ ವೆಂಕಟನಾರಾಯಣಪ್ಪ) 


ಹರಿಹರ (ಸಂ॥ ಶಿ. ಶಿ. ಬಸವನಾಳ) | ಸು ೧೨೦೦ 


ವಿ. ಸೀತಾರಾಮಯ್ಯ 
ನಾಗಚಂದ್ರ (ಸಂ॥ 
(1) ಲೂಯಿ ರೈಸ್‌ 
(ii) ವಿವಿಧ ಪಂಡಿತರು) 


ಹೊಯಿಸಳ 
ಯಮುನಾ ಲಿಂಗಪ್ಪ 


ನವಗಿರಿನಂದ 


ಹುಯಿಲಗೋಳ ನಾರಾಯಣರಾಯ 


ರಾ. ಯೆ. ಧಾರವಾಡಕರ 
(ಸಂ॥ ಎಲ್‌, ಗುಂಡಪ್ಪ) 


ಚನ್ನಬಸವ 
ಗಳಗನಾಥ 


ಪದ್ಮಣಾಂಕ(ಸಂ॥ 0. ಬಿ.ಮಲ್ಲಾರಾಧ್ಯ ಸು. ೧೩೮೫ 


(11) ಆರ್‌. ಸಿ, ಹಿರೇಮಠ) 


(ಸಂ॥ ಲೂಯಿ ರೈಸ್‌) 


(ಸಂ॥ ಬಿ. ವೆಂಕಟಾಚಾರ್‌) 


ಮ 
ಸಂಕ್ಷಿಪ್ತ ಹೆಸರು ಕರ್ತೃ 
ಳೆ 


ಸು. ೧೧೪೦ 


೧೫೦೮ 


೧೦೩೧ 


೧೯೨೬ 


ಸು. ೧೧೦೦ 


೧೯೪೯ 
೧೯೫೨ 


೧೯೪೯ 
೧೯೫೩ 
೧೯೪೮ 
೧೯೬೫ 


ಸು. ೧೧೬೦ 


೧೮೯೮ 


೧೮೭೨ 


೧೯೧೩ 


ಇತರ ವಿವರಗಳು 


ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೪೦ 

ಚತುರಂಗ ಬಸವರಾಜ ಅರಸು, 
ಮೈಸೂರು, ೧೯೩೧ 

ಕರ್ಣಾಟಕ ಕಾನ್ಯಮಂಜರಿ, 
ಮೈಸೂರು, ೧೮೯೮೪ 


ವಿಚಾರ ಸಾಹಿತ್ಯಮಾಲೆ, ಮುಂಡಾಜೆ,ದ.ಕ. 

ವಿಸ್‌.ಐಸ್‌.ರ್ವ.ಬುಕ್‌ಡಿಪೊ, ಬೆಂಗಳೂರು 

ಹಸ್ತಪ್ರತಿ: ಕೆ.ಬಿ.೧೯೮,ಓರಿಇ., ಮೈಸೂರು 

ಜಿ.ಎಸ್‌. ವಿಶ್ವ ಮತ್ತು ಕಂಪೆನಿ, ಬೆಂಗಳೂರು 

ಹರ್ಷಮುದ್ರಣ ಪ್ರಕಟನಾಲಯ, 
ಪುತ್ತೂರು 


ಕಾಕ್ಸ್‌ ಟಿನ್‌ ಪ್ರೆಸ್‌, ಬೆಂಗಳೂರು 

ಕರ್ಣಾಟಕ ಸಾಹಿತೃ ಪರಿಷತ್ತು, ಬೆಂಗಳೂರು 

ಮೈಸೂರ್‌ ಗವರ್ನ್‌ಮೆಂಟ್‌ ಸೆಂಟ್ರಲ್‌ 
ಪ್ರೆಸ್‌, ಬೆಂಗಳೂರು, ೧೮೯೮ 

ಕರ್ಣಾಟಕ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ೧೯೩೧ 

ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ » 
ಧಾರವಾಡ, ೧೯೫೨ 

೪ನೆಯ ಮುದ್ರಣ, ಸತ್ಯಶೋಧನ ಪ್ರಕಟನ 
ಮಂದಿರ, ಬೆಂಗಳೂರು, ೧೯೪೭ 

ಮೈಸೂರು ಗವರ್ನ್‌ಮೆಂಟ್‌ ಪ್ರೆಸ್‌, 
ಬೆಂಗಳೂರು, ೧೮೮೨, ೧೮೯೨ 

ಕರ್ಣಾಟಕ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು, ೧೯೨೧ 

ಕಾವ್ಯಾಲಯ, ಮೈಸೂರು 

ಸ್ವಯಂಪ್ರ ಭಾ ಸಾಹಿತ್ಯಮಾಲೆ, 
ಹೊಸಹಳ್ಳಿ, ಸಾಗರ 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಜನತಾ ಶಿಕ್ಷಣಮಾಲೆ, ಧಾರವಾಡ 

ಲೋಕಶಿಕ್ಷಣ ಟ್ರಸ್ಟ್‌ ಪ್ರಕಾಶನ, 
ಹುಬ್ಬಳ್ಳಿ, ಬೆಂಗಳೂರು 

ಹಸ್ತಪ್ರತಿ: ಳೆ. ೭೫, ಓರಣ, ಮೈಸೂರು 

೭ನೆಯ ಮುದ್ರಣ, ಗಳಗನಾಥ ಸುರಸ 
ಗ್ರಂಥಮಾಲೆ, ಧಾರವಾಡ, ೧೯೫೭ 

ಅಂಬಿಕಾವಿಲಾಸ ಗ್ರಂಥಮಾಲೆ, 
ಬೆಂಗಳೂರು, ೧೯೦೯ 

ಶ್ರೀ ಬಾಲಲೀಲಾ ಮಹಾಂತ 
ಶಿವಯೋಗೀಶ್ವರ ಗ್ರಂಥಮಾಲೆ, 
ಧಾರವಾಡ, ೧೯೫೮ 

೨ನೆಯ ಮುದ್ರಣ, ಮೈಸೂರು 
ಗವರ್ನ್‌ಮೆಂಟ್‌ ಪ್ರೆಸ್‌, ಬೆಂಗಳೂರು 

ಗವರ್ನ್‌ಮೆಂಟ್‌ ಪ್ರೆಸ್‌, ಬೆಂಗಳೂರು 


೮೨೨ 


ಆ೨ತ್ಲಿ 
೮೨೪ 
೮೨೫ 


೮೨೬ 
೮೨೭ 
೮೨೪ 
೮೨೯ 


೮೩೦ 
೮೩೧ 
೮೩೨ 
ಲತ 
೮೩೪ 


ಲಗ 


೮೩೬ 
೮೩೭ 
೮೩೮ 


ರೀ 
೮೪೦ 
೮೪೧ 
೮೪೨ 
ಆ೪ತ್ಲಿ 
ಲ೪೪ 
೮೪೫ 


೮೪೬ 
ಳ೪೭ 
ಲ೪ಳ 


ಪರಸಾ. 


ಹೆಸರು 


ಪಯಣ 

ಪರಮಾರ್ಥಗೀತೆ 
ಪರಮಾನುಭವಬೋಧೆ 
ಪರಮಾರ್ಥ ಪ್ರಕಾಶಿಕೆ 
ಪರಮೇಶ್ವರ 

ಪರಶುರಾಮ ರಾಮಾಯಣ 


ಸ (ಆಶ್ವಾಸ ೧-೬) 


ಪರಮಾಗಮಸಾರ 


ಪರಾವಲಂಬಿ 
ಪರಿಣೀತಾ 
ಪರಿವರ್ತನ 


ಪರಿವರ್ತನ 
ಪರಿವರ್ತನೆ 
ಪರೀಕ್ಷೆ 
ಪಲಾಂಡು ಚರಿತ್ರೆ 


ಪಲಾಯನ 
ಪವಿತ್ರಜೀವನ 
ಪತಿವಶೀಕರಣ 
ಪರಶುರಾಮ ಭಾರತ 


ಪಶ್ಚಿಮರಂಗಕ್ಷೇತ್ರ ಮಾಹಾತ್ಮ 


ಪಶ್ಚಿಮರಂಗಧಾಮ ಸಾಂಗತ್ಯ 


ಪದಾರ್ಥಸಾರ 
ಪರಿಹಾರೆ 
ಪಳಮೆಗಳು 


ಪಾತರಗಿತ್ತಿ 

ಪಾನನಿರೋಧದ ಕಥೆಗಳು 
ಪಾರ್ವತೀಪ್ರಾ ಣನಾಥ ಶತಕ 
ಪಾರಸಿಕರು 

ಪಾರಿಭಾಹಿಕ ನಿಘಂಟು 
ಪಾರ್ವತೀ ಪರಿಣಯ 
ಪಾರ್ಶ್ವನಾಥ ಪುರಾಣಂ 


ಪಾವನ ಪಾವಕೆ 
ಪಾರ್ವಶೀವಲ್ಲಭ ಶತಕ 
ಪಾಶ್ಚಾತ್ಯರ ಪುರಾತನ ಕಥೆಗಳು 


ಕೃ. ಗೋಕಾಕ ೧೯೩೭ 
ನಿಜಗುಣ ಶಿನಯೋಗಿ ಸು. ೧೫೦೦ 
8) >» 
>»? 82 
ವಾಸುದೇವ ಆಂಗಿಠಸ ೧೯೩೬ 
ಬೊಬ್ಬೂರು ರಂಗ ಸು. ೧೭೫೦ 
(ಸಂ॥ವೆಂಕಪ್ಪಾ ಪರೆಮಯ್ಯ ಹೆಗ್ಗಡೆ) ೨3 
ಚಂದ್ರಕೀರ್ತಿ ಸು. ೧೪೦೦ 
೫ (ಸಂ॥ ಎಸ್‌. ಬಸಪ್ಪ) 4 
ಜನಾರ್ದನ ಗುರ್ಕಾರ್‌ ೧೯೫೨ 
ಅನು! ಗುರುನಾಥ ಜೋಶಿ ೧೯೪೫ 
ಮುರಲಿ ೧೯೪೮ 
ಲಕ್ಷ್ಮ ಣರಾವ್‌ ಬೇಂದ್ರೆ ೧೯೪೮ 
ಹೊಸ ಸಜೆಟ್ಟು ಧಿನುಭಯ ೧೯೩೭ 
ವೈ. ವಿ. ಇಂದಿರಾಬಾಯಿ ೧೯೫೨ 
ಕೆರೋಡಿ ಸುಬ್ಬರಾವ್‌ ಸು. ೧೯೦೦ 
ಪಿ.ಜಿ. ಭಟ್ಟ ೧೯೪೬ 
ಸಿಂಪಿ ಲಿಂಗಣ್ಣ ೧೯೫೦ 
ನೆರೂರ್‌ ವಾಸುದೇವಾಚಾರ್‌ ೧೯೨೮ 
ಚಂದ್ರಸಾಗರವರ್ಣಿ ಸು. ೧೮೧೦ 
ತಿಮ್ಮಕವಿ ೧೬೭೨- 
೧೭೦೪ 
ಚಿಕುಪಾಧ್ಯಾಯ ೧೬೭೨- 
೧೭೦೪ 
ಸಮುದಾಯದ ಮಾಘಣಂದಿ ಸು. ೧೨೫೩ 
ದತ್ತಾ ತ್ರೇಯ ಕುಲಕರ್ಣಿ ೧೯೫೨ 
ಇ; 
ಸೇಡಿಯಾಪು ಕೃಷ್ಣಭಟ್ಟ ೧೯೪೯ 
ಬಸವರಾಜ ಕಟ್ಟೀಮನಿ ೧೯೫೫ 
ಬಿ. ಎಸ್‌. ಮಾವಿನಕುರ್ವೆ ೧೯೫೩ 
ವೀರಭದ್ರ ರಾಜ ಸು. ೧೫೩೦ 
ಬಿ. ಎಂ. ಶ್ರೀಕಂಠಯ್ಯ ೧೯೪೯ 
ಸೆ. ಆರ್‌. ಚಕ್ರ ವರ್ತಿ ೧೯೨೩ 
ನರಹರ ರಾಮಚಂದ್ರ ಕನಮಡಿ ೧೯೨೨ 
ಪಾಶ್ವ ೯ಪಂಡಿತ ಸು. ೧೨೦೫ 
» (Aol ಎಂ. ಮರಿಯಪ್ಪ ಭಟ್ಟ, 
ಎಂ. ಗೋವಿಂದರಾವ್‌) 
ರಂ. ಶಿ ಶ್ರೀ. ಮುಗಳಿ ೧೯೩೭ 
ವೀರಧದ್ರ ರಾಜ ಸು. ೧೫೩೦ 
ಗೊರೊರುರಾಮಸ್ಟಾಮಿಅಯ್ಕೆಂಗಾ ರ್‌ ೧೯೩೬ 


27 
ಇತರ ವಿವರಗಳು 


ಮನೋಹಗ ಗ್ರಂಥಮಾಲಾ, ಧಾರವಾಡ 
ಸಿದ್ಧವಿಲಾಸ ಪ್ರೆ 3 ಸ್‌, ಬೆಂಗಳೂರು, ೧೯೫೫ 


ಶೇಷಾಚಲ ಗ್ರಂಥಮಾಲೆ, ಅಗಡಿ 
(1) ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
(11) ಕರ್ಣಾಟಕ ಸುಕಾವ್ಯ ರತ್ನಮಾಲಾ, 
ಧಾರೇಶ್ವ ರ, ೧೯೨೩ 
(1) ಹಸ್ತಪ್ರತಿ ಕೆಎ. ೨೦೯, ಓರಿಇ., 
ಮೈಸೂರು 
(11) ಜೈನಸಾಹಿತ್ಯ ಪ್ರಚಾರ ಸಂಘ, 
ಮೈಸೂರು, ೧೯೫೩ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಸಾಧನಾ ಮುದ್ರಣಾಲಯ, ಧಾರವಾಡ 
ತಿನೆಯ ಮುದ್ರಣ, ಶೇಷಾಚಲ ಪ್ರೆ ಸ್‌, 
ಧಿ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಸಾಹಿತ್ಯ in ಹುಬ್ಬಳ್ಳಿ 
ಡಿ. ವಿ. pr ಮೂರ್ತಿ, ಮೈಸೂರು 
ಶ್ರೀಕೃಷ್ಣ ಮುದ್ರಣಾಲಯ, 
ಉಡುಪಿ, ೧೯೩೦ 
ಶ್ರೀಮ. ಗ. ಶೆಟ್ಟ, ಬಂಕಿಕೊಡ್ಡ 
ಸಾಧನ ಮುದ್ರಣಾಲಯ, ಧಾರವಾಡ 
ಸ್ವಾಮಿ ರಾ. ಕೆರೂರ, ಬಾಗಲಕೋಟಿ 
ಹಸ್ತಪ್ರತಿ: ಕೆ.ಎ.೬೦, ಓರಣ, ಮೈಸೂರು 
ಹಸ್ತಪ್ರತಿ: ಳೆ. ಬಿ. ೩೭, ಓರಿಇ., 
ಮೈಸೂರು 
ಹಸ್ತಪ್ರತಿ: ಳೆ. ಬಿ. ೨೫೦, ಓರಿಣ,, 
ಸೂರು 
ಹಸ್ತಪ್ರತಿ: ಕೆ.ಎ.೩೨೫, ಓರೀಇ., ಮೈಸೂರು 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
೩ನೆಯ ಮುದ್ರಣ, ವಸಂತಪ್ರೇಮಿ 
ಮಂಡಲಿ, ಮಂಗಳೊರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಹಸ್ತಪ್ರತಿ: ಜೆ, ೩೫, ಓರಿಇ,, ಮೈಸೂರು 
ವಿಶ್ವ ಸಾಹಿತ್ಯ, ಮೈಸೂರು 
ವಿದ್ಯಾಳ್ಮಾ ಸ ಇಲಾಖೆ, ಮೈಸೂರು 
(? ); ವಿಜಾಪುರ 
() ಹಸ್ತಪ್ರತಿ: ಳೆ. ಬಿ. ಜಲ, ೫೯, ಓರಿಣ,, 
ಮೈಸೂರು 
(11) ಮದರಾಸು ವಿಶ್ವನಿದ್ಯಾ ನಿಲಯ, 
ಮದರಾಸು, ೧೯೫೪ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಹಸ್ತಪ್ರತಿ: ಕೆ. ೩೫, ಓರಿಇ., ಮೈಸೂರು 
ಫ್ರೊ ಣೆ ಸ್‌ ಬುಕ್‌ ಸ್ಟ್ರಾ ಲ್‌, ಮೈಸೂರು 


28 ಕನ್ನಡ ನಿಘಂಟು 


ಕೃಮ 
ಸಂಖ್ಯ ಸ ಕ | | a 


೮೪೯ | ಪಾಸೋಪು. | ಪಾಲ್ಕುರಿಕೆ ಸೋಮೇಶ್ವರ ಪುರಾಣ | ವಿರಕ್ತ ತೋಂಟದಾರ್ಯ ಸು. ೧೫೬೦ | ವೀರಶೈವ ಗ್ರಂಥಪ್ರಸಾರಕ ಮಂಡಲಿ, 
(ಸಂ॥ ಎನ್‌. ಆರ್‌.ಕರಿಬಸವಶಾಸ್ತ್ರಿ) ಮೈಸೂರು, ೧೯೧೨ 
೮೫೦ | ಪಾಳಗಾ. ಪಾಳಯಗಾರರು ಎಂ. ಎಸ್‌. ಪುಟ್ಟಣ್ಣ ೧೯೨೩ |ದಿಪವರ್‌ ಪ್ರಿಂಟಿಂಗ್‌'ವರ್ಕ್ಸ್‌, ಬೆಂಗಳೂರು 
೮೫೧ | ಪಿಂಜೋರ. ಸಿಂಡೋತ್ಪತ್ತಿಯ ರಗಳೆ ಹರಿಹರ ಸು. ೧೨೦೦ ಹಸ್ತಪ್ರತಿ: ಳೆ. ೩೫೮, ಓರಿಇ., ಮೈಸೂರು 
೮೫೨ | ಫಿಷಾಸೆ. ಪಿಪಾಸೆ ರಾಮಚಂದ್ರ ಕೊಟ್ಟಲಗಿ ೧೯೫೧ | ಮನೋಹರ ಗ್ರಂಥ ಭಂಡಾರ, ಧಾರವಾಡ 
೮೫೩ | ಹಿಶಾಪ, ಪಿಶಾಚ ಪರಿವಾರ ಬಾಲಸರಸ್ವತಿ ೧೯೩೧ ಜಿ ಸಿದ್ದಪ್ಪ. ಬೆಂಗಳೂರು 
೮೫೪ | ಪುಕಾಪ್ರ. ಪುತ್ರ ಕಾಮೇಷ್ಟಿ ಪ್ರಸಂಗವು ಕೇಶವಯತಿ ಶಿಷ್ಕ ಸು. ೧೮೦೦ | ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ 
೮೫೫ | ಪುಟ್ಟರ. ಪುಟ್ಟರಸು ಹೊಯಿಸಳ ೧೯೪೯ | ಕಾವ್ಯಾಲಯ, ಮೈಸೂರು 
೮೫೬ ಪುಣ್ಯತಿ. ಪುಣ್ಯಸ್ಮೃತಿ ವಿವಿಧ ಲೇಖಕಿಯರು ೧೯೫೩ ವೀಣಾ ಪ್ರಕಟಣಾಲಯ, ಶಿರ್ವ, ದ.ಕ. 
೮೫೭ ಪುಣ್ಯಾಸ್ರ. ಪುಣ್ಯಾಸ್ರನ ನಾಗರಾಜ ೧೩೩೧ ಹಸ್ತಪ್ರತಿ: (?) ಓರಿಇ., ಮೈಸೂರು 
೮೫೮ | ಪುರಂದ. ಪುರಂದರದಾಸರ ಕೀರ್ತನೆಗಳು ಪುರಂದರದಾಸ ಸು. ೧೫೪೦ | ೨ನೆಯ ಮುದ್ರಣ, ಸುಬೋಧ 
ಪ್ರಕಟಿನಾಲಯ, ಬೆಂಗಳೂರು, ೧೯೪೭ 
೮೫೯ | ಪುರುಚ. ಪುರುದೇವಚರಿತೆ — ಹಾಸ ಹಸ್ತಪ್ರತಿ: ಕೆ.ಬಿ.೩೫೧,ಓರಇ.,ಮೈ ಸೂರು 
೮೬೦ | ಪುರುಷ. ಪುರುಷ ಶ್ರೀರಂಗ ೧೯೫೬ | ಸುಧಾ ಪ್ರಕಾಶನ, ಬೆಂಗಳೂರು 
೮೬೧ | ಪುರುಷಾ. ಪುರುಷಾರ್ಥ »» ೧೯೪೭ ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 
೮೬೨ ಪುಷ್ಪಪು. ಪುಷ್ಪದಂತ ಪುರಾಣಂ ಗುಣವರ್ಮ 11 (ಸಂ॥ ಸು. ೧೨೩೫| ಮದರಾಸು ವಿಶ್ವವಿದ್ಯಾನಿಲಯ, 
ಎ. ವೆಂಕಟರಾವ್‌, ಮದರಾಸು, ೧೯್ಲಫ್ಲಿ 
ಎಚ್‌. ಶೇಷ ಅಯ್ಯಂಗಾರ್‌) 
೮೬೩ ಪುಷ್ಪರ. ಪುಷ್ಪ ರಗಳೆ ಹರಿಹರ ಸು, ೧೨೦೦ ಹಸ್ತಪ್ರತಿ: ಜೆ. ೩೫೮, ಓರಿಇ., ಮೈಸೂರು 
೮೬೪ | ಪೂಜಾಫ. ಪೂಜಾಫಲ ನೆಗಳೂರ ರಂಗನಾಥ ೧೯೪೯ | ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
೮೬೫ | ಪೂರ್ವಪು. | ಪೂರ್ವಪುರಾಣಂ ಹಸ್ತಿಮಲ್ಲ (ಸಂ॥ ೧೨೯೦ | ಶ್ರೀಮತಿ ರುಕ್ಮಿಣಿಬಾಯಿ, ಭ್ರತಾರ 
ಕೆ. ಜಿ. ಕುಂದಣಗಾರ) ಚಿಂತಾಮಣಿ ಬಹಿರ್ಶೇಟ, 
ಕೊಲ್ಹಾ ಪುರ, ೧೯೪೩ 
೮೬೬ | ಪೂರ್ವರಂ. | ಪೂರ್ವರಂಗ ಮಧುರಚೆನ್ನ ೧೯೩೨ | ಜಯಕರ್ನಾಟಕ ಗ್ರಂಥಮಾಲೆ, ಧಾರವಾಡ 
೮೬೭ | ಪೆರುರ. ಎಡಗಳೆಯ ಪೆರುಮಾಳೆಯ ರಗಳೆ | ಹರಿಹರ ಸು. ೧೨೦೦ | ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 
೮೬೮ | ಪೇಟಿಮಾ. ಪೇಟಿಮಾತೇನಜ್ಚ್ಜಿ ? ಎಂ. ಎಸ್‌. ಪುಟ್ಟಣ್ಣ ೧೯೨೭ |ದಿಪವರ್‌ ಪ್ರಿಂಟಂಗ್‌ನರ್ಕ್ಸ್‌, ಬೆಂಗಳೂರು 
೮೬೯ ಪೈಮಹ. ಪೈಗಂಬರ್‌ ಮಹಮ್ಮದ್‌ ಸಿ ಳೆ. ವೆಂಕಟರಾಮಯ್ಯ ೧೯೩೦ | ಬೆಂಗಳೂರು ಪ್ರೆಸ್‌, ಬೆಂಗಳೂರು 
೮೭೦ | ಪ್ರಕಾಶ. ಪ್ರಕಾಶ ಅನು॥ ಸರಸ್ವತಿಬಾಯಿ ರಾಜವಾಡೆ ೧೯೪೩ | ನವಭಾರತ ಪುಸ್ತಕ ಭಂಡಾರ, ಉಡುಸಿ 
೮೭೧ ಪ್ರಕೃತಿ. ಪ್ರಕೃತಿ ಶ್ರೀರಂಗ ೧೯೫೪ ವಾಹಿನಿ ಪ್ರ ಕಾಶನ, ಬೆಂಗಳೂರು 
೮೬೨ ಪ್ರಜಾವಾ. ಪ್ರಜಾವಾಣಿ (ದಿನಪತ್ರಿಕೆ) (ಸಂ॥ ಬ. ಎಸ್‌. ರಾಮಚಂದ್ರರಾವ್‌) ೧೯೪೮- ಪ್ರ ಜಾವಾಣಿ, ಬೆಂಗಳೂರು 
೮೭೩ | ಪ್ರಣಸ. ಪ್ರಣಯ ಸಮಾಧಿ ಮಿರ್ಜಿ ಅಣ್ಣಾರಾಯ ೧೯೪೯ | ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
೮೭೪ | ಪ್ರತಾಪ. ಪ್ರತಾಪಮುದಲಿ ಅನು! ಮತ್ತೂರು ಕೃಷ್ಣಮೂರ್ತಿ ೧೯೫೭ | ನೇತ್ರಾವತಿ ಪ್ರಕಾಶನ, ಬೆಂಗಳೂರು 
೮೭೫ | ಪ್ರತಿಧ್ವ. ಪ್ರತಿಧ್ವನಿ ಬಿ. ನರ್ಸಪ್ಪ ೧೯೪೫ | ಬಡವರ ಬಂಧು ಪ್ರಿಂಟಿಂಗ್‌ ಪ್ರೆಸ್‌ 
ಲಿಮಿಟೆಡ್‌, ಮಂಗಳೂರು 
೮೭೬ | ಪ್ರಕಿಜಿಂ. ಪ್ರತಿಬಿಂಬ ಅನು॥ ಬಾಲಚಂದ್ರ ಘಾಣೇಕರ ೧೯೪೮ | ಸಮಾಜ ಪುಸ್ತಕಾಲಯ, ಧಾರವಾಡ 
೮೭೭ ಪ್ರತಿಷ್ಠಾ. ಪ್ರತಿಷ್ಮಾಕಲ್ಪಟೀಕೆ ವಾದಿ ಕುಮುದಚಂದ್ರ ಸು. ೧೧೦೦ ಹೆಸ್ತಪ್ರತಿ: ಫೆ. ೫೦೬, ಓರಿಇ., ಮೈಸೂರು 
೮೭೮ ಪ್ರತಿಸ. ಪ್ರತಿಸರಕಾರ ಮಿರ್ಜಿ ಅಣ್ಣಾರಾಯ ೧೯೪೭ | ಲಲಿತ ಸಾಹಿತ್ಯಮಾಲೆ, ಧಾರವಾಡ 
೮೭೯ | ಪ್ರಪಂಚ. ಪ್ರಪಂಚದ ಕಥೆ ನಭ ೧೯೪೬ | ಗ್ರಾಮಸೇವಾನಿಲಯ, ಮೈಸೂರು 
೮೮೦ ಪ್ರಪಾಣಿ. ಪ್ರಪಂಚ ಪಾಣಿಸತ್ತು ಶ್ರೀರಂಗ ೧೯೫೭ | ೩ನೆಯ ಮುದ್ರಣ; ಲಲಿತ ಸಾಹಿತ್ಯಮಾಲೆ, 
ಧಾರವಾಡ 
೮೮೧ | ಪ್ರಪೂರ್ತಿ. | ಪ್ರತಿಜ್ಞಾಪೂರ್ತಿ ಸುಬ್ರಾವ್‌ ಕೃಷ್ಣ ಹೆಗ್ಗಡೆ ೧೯೫೨ | ಅಂತರಂಗ ಕಾರ್ಯಾಲಯ, ಉಡುಪಿ 
೮೮೨ ಪ್ರಭಂಜ- ಪ್ರ ಭಂಜನ ಚರಿತ್ರೆ ಮಂಗರಾಜ 11! ಸು. ೧೫೦೮ ಹಸ್ತಪ್ರತಿ: ಕೆ.ಎ.೨೦೧, ಓರಿಇ., ಮೈಸೂರು 
೮೮೩ | ಪ್ರಭಣ್ಣ. ಕನ್ನಡ-ಕನ್ನಡ ನಿಘಂಟು (ಸಂ॥ ಪಂಡಿತ ಪ್ರಭಣ್ಣ) ೧೯೨೯ | ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
೮೮೪ ಪ್ರಭಾ. ಪ್ರಭಾ ಎಸ್‌. ಸಿ. ಬೂದಿಹಾಳಮಠ ೧೯೫೧ ಚನ ಯ್ಯನವರು ವಿ. ಸಾಲಿಮಠ ಬನಹಟ್ಟ 
೮೮೫ | ಪ್ರಭುಪು. ಪ್ರಭುದೇವರ ಪುರಾಣ ಯಳಂದೂರು ಹರೀಶ್ವರ (ಸಂಗ ಸು. ೧೬೦೬| ತೋಂಟದಾರ್ಯ ಮುದ್ರಣಾಲಯ, 


ಬುದ್ಧಯ್ಯಾ ಸ್ವಾಮಿ, ಮ.ಪುರಾಣೀಕ) ಧಾರವಾಡ, ೧೯೪೦ 


ಕ್ರಮ 
ಸಖ್ಯ | ಸೇಕಸ ಕರ್ತೃ 


೮೮೬ 


೮೮೭ 


೮೮೮ 
೮೮೯ 
೮೯೦ 
ರಂ 


೮೯೨ 


ರ್ಲ 


೮೯೪ 
ರ೯೫ 


೮೯೬ 


೮೯೭ 
೮೯೮ 


ರ್ಲ೯ 
೯೦೦ 


೯೦೧ 


೯೦೨ 
೯೦೩ 
೯೦೪ 


೯೦೫ 
೯೪೦೬ 
೯೦೭ 
೯೦೮ 
೯೦೯ 
೯೧೦ 
೯೧೧ 


೯೧೨ 
೯೧೩ 
೯೧೪ 
೯೧೫ 
೯೧೬ 
ಳ೧೭ 


ಪ್ರಭುಲೀ. 
ಪ್ರಭುವ. 


ಪ್ರಭೋಗ. 
ಪ್ರವಾತೋ. 
ಪ್ರವಾಸಿ. 
ಪ್ರಸಕೀ. 


ಪ್ರಸಭಾ. 


ಪ್ರಹ್ಲಾ ಚ. 


ಪ್ರಾಚೀಹಿಂ. 
ಪ್ರಾಣಿಪ್ರ. 


ಪ್ರಾಣಿಶಾ. 


ಪ್ರೇಮತ. 
ಪ್ರೇಮವಿ. 


ಪ್ರೇಮಾಶ್ರ. 
ಪ್ರೌಢರಾ. 


ಫಣಿಚ. 


ಫಲಸಂ. 
ಬಂಕಿಮ, 
ಬಂಗಾಡಾ. 


ಬಂಗಾರ. 
ಬಂಗಾಹೆ. 
ಬಂಹರಿ. 
ಬಖೈರು. 
ಬಡಬಾ. 
ಬಣ್ಣಮಾ. 
ಬತ್ತೀಸ. 


ಬದುಜ. 
ಬದುಬೈ. 
ಬನಶಂ. 
ಬನಸಿ. 
ಬರಬಾ, 
ಬರಹಾ. 


ಪ್ರಭುಲಿಂಗಲೀಲೆ 


ಪ್ರಭುದೇವರ ವಚನಗಳು 


ಪ್ರಸಾದಿ ಭೋಗಣ್ಣನ ವಚನಗಳು 


ಪ್ರವಾದಿಯ ತೋಟ 
ಪ್ರವಾಸಿಯ ಪತ್ರಗಳು 


ಪ್ರಸನ್ನ ವೆಂಕಟರ ಕೀರ್ತನೆಗಳು 


(ಭಾಗ ೧) 
ಪ್ರಸನ್ನ ನೆಂಕಟಿರ ಭಾಗವತ 


(ದಶಮಸ್ಕಂಧ ಪೂರ್ವಾರ್ಧವು) 


ಪ್ರಹ್ಲಾದ ಚರಿತ್ರೆ 


ಪ್ರಾಚೀನ ಹಿಂದುಸ್ತಾನ 
ಪ್ರಾಣಿಗಳೂ ಪ್ರದೇಶಗಳೂ 


ಪ್ರಾಣಿಶಾಸ್ತ್ರ 


ಪ್ರೇನುತರಂಗ 
ಪ್ರೇಮವಿಜಯ 


ಪ್ರೇಮಾಶ್ರಮ 
ಪ್ರೌಢರಾಯನ ಕಾವ್ಯ 


ಫಣಿಕುಮಾರ ಚರಿತೆ 


ಫಲಸಂಚಯ 
ಬಂಕಿಮಚಂದ್ರ 
ಬಂಗಾರದ ಡಾಬು 


ಬಂಗಾರದ ಜಿಂಕೆಯ ಹಿಂದೆ 
ಬಂಗಾರದ ಹೆಣ್ಣು 
ಹರಿವಂಶಾಭ್ಯುದಯ 
ರಾಮರಾಯನ ಬಖೈರು 
ಬಡತನದ ಬಾಳು 

ಬಣ್ಣದ ಮಾಲಿಂಗ 
ಬತ್ತೀಸಪುತ್ತಳಿ ಕಥೆ 


ಬದುಕು ಜಟಕಾಬಂಡಿ 
ಬದುಕಿನ ಬೈರಾಗಿ 
ಬನಶಂಕರಿ 

ಬನವಾಸಿ 

ಬರಡು ಬಾಳು 

ಬರದ ಹಾಡು 


ಸಂಕ್ಷಿಪ್ತ ಸೂಚಿ 


ಚಾಮರಸ (ಸಂ॥ ವೀರಭದ್ರಪ್ಪಾ 


ಹಾಲಭಾವಿ) 


ಸು. ೧೪೩೦ 


ಪ್ರಭುದೇವ (ಸಂ ಫ. ಗು. ಹಳಕಟ್ಟ) ಸು. ೧೧೬೦ 


ಪ್ರಸಾದಿ ಭೋಗಣ್ಣ 

ದೇವದತ್ತ 

ಕೆ. ಆರ್‌. ಕಾರಂತ 

ಪ್ರಸನ್ನ ವೆಂಕಟದಾಸ (ಸಂ॥ 
ಕೌಜಲಗಿ ಬಂಡೇರಾಯ) 


ಪ್ರಸನ್ನ ವೆಂಕಟದಾಸ (ಸಂ॥ 


ಬೆಟಗೇರಿ ಕೃಷ್ಣರಾಯ, 
ಕೌಜಲಗಿ ಬಂಡೇರಾಯ) 
ನರಹರಿ (ಸಂಗ 


ಪಿ. ಆರ್‌, ಕರಿಬಸವಶಾಸ್ತ್ರಿ) 
ವೆಂಕಟೇಶ ನರಸಿಂಗರಾವ ಮಗದಾಳ 


ಪಂಜೆ ಮಂಗೇಶರಾವ್‌, 


ಯು. ಭವಾನೀಶಂಕರರಾವ್‌ 


ಅನು! ಮಂಗೇಶರಾವ್‌ 


ವರಗಿರಿ 
ಕೆರೂರ ವಾಸುದೇವಾಚಾರ್ಯ 


ಅನು॥ ಮೇವುಂಡಿ ಮಲ್ಲಾರಿ 
ಅದೃಶ್ಯಕವಿ 


(ಸಂ॥(1) ಸಿದ್ಧಾಂತಿ ಸುಬ್ರಹ್ಮಣ್ಯಶಾಸ್ತ್ರಿ 
(11) ಸಂ. ಶಿ. ಭೂಸನೂರಮಠ) 


ಕಲ್ಯಾಣಕೀರ್ತಿ 


ವರದರಾಜ ಹುಯಿಲಗೋಳ 
ಎ. ಆರ್‌. ಕೃಷ್ಣ ಶಾಸ್ತ್ರೀ 

ಣ ಇದ್‌ 
[A ಗೋಪಾಲಕೃಷ್ಣರಾವ್‌ 


ಬಸವರಾಜ ಕಟ್ಟೀಮನಿ 
ಎವರ್‌. ದಸ್ತಗೀರ್‌ 
ಬಂಧುವರ್ಮ 

ತಿ. ತಾ. ಶರ್ಮ 
ಆನಂದಕಂದ 
ಕುಮಾರ ವೆಂಕಣ್ಣ 
ಭಾಳಲೋಚನ (ಸಂ॥ 


ಮಂ. ಅ.ರಾಮಾನುಜಯ್ಕಂಗಾರ್‌) 


ರಂಗ 


ಹೆಚ್‌. ಳೆ. ವಿಜಯನಾರಸಿಂಹ 


ನಿರಂಜನ 

ಕುಲಕರ್ಣಿ ಬಿಂದುಮಾಧವ 
ಅನು॥ ಬಿ. ಳೆ. ಸುಬ್ಬಲಕ್ಷ್ಮಿ 
ಕುಲಕರ್ಣಿ ಬಿಂದುಮಾಧವ 


ಸು. ೧೧೬೦ 
೧೯೫೭ 
೧೯೫೫ 

ಸು. ೧೭೮೦ 


>» 


ಸು. ೧೬೫೦ 


೧೯೧೪ 
೧೯೬೩ 


೧೯೧೯ 


೧೯೫೦ 
೧೮೬೬- 
೧೯೨೧ 
೧೯೫೪ 

ಸು. ೧೫೮೦ 


೧೪೩೯ 


೧೯೪೮ 
೧೯೬೦ 
೧೯೩೪ 


೧೯೫೪ 
೧೯೫೯ 
ಸು. ೧೨೦೦ 
೧೯೨೨ 
೧೯೩೨ 
೧೯೫೫ 
೧೭೨೫ 


೧೯೫.೨ 
೧೯೫.೨ 
೧೯೫೪ 
೧೯೫೭ 
೧೯೫೬ 
೧೯೫೬ 


2 
ಇತರ ವಿವರಗಳು 


ಲಿಂಗಾಯತ ವಿದ್ಧಾಭಿವೃದ್ದಿ ಸಂಸ್ಥೆ, 
ತಿ ಲ @ 

ಧಾರವಾಡ, ೧೯೩೮ 
ಶಿವಾನುಭವ ಗ್ರಂಥಮಾಲಾ, 

ಬಿಜಾಪುರ, ೧೯೩೧ 
ಹಸ್ತಪ್ರತಿ: ಕೆ.ಬಿ.೪೪೮,ಓರಿಇ., ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಉಷಾಸಾಹಿತ್ಯಮಾಲೆ, ಮೈಸೂರು 
ಕರ್ಮವೀರ ಪ್ರೆಸ್‌, ಧಾರವಾಡ, ೧೯೨೮ 


ಕರ್ಮವೀರ ಪುಸ್ತಕಾಲಯ, ಧಾರವಾಡ, 
೧೯೨೮ 


ವಾಣೀಪಿಲಾಸ ಬುಕ್‌ಡಿಪೊ, 
ಮೈಸೂರು, ೧೯೧೧ 
ಕರ್ಣಾಟಕವಿದ್ಯಾವರ್ಧಕಸಂಘ, ಧಾರವಾಡ 


ಕೆನರೀಸ್‌ ಮಿಷನ್‌ ಬುಕ್‌: ಅಂಡ್‌ 
ಟ್ರಾಕ್ಟ್‌ ಡಿಪಾಸಿಟಿರಿ ಮಂಗಳೂರು 

ಶೇಷಾಚಲಗ್ರಂಥಮಾಲೆ, ಅನಂದವನ, ಆಗಡಿ 

ಮನೋಹರ ಗ್ರಂಥಮಾಲಾ, 
ಧಾರವಾಡ, ೧೯೫೨ 

ಮಿಂಚಿನಬಳ್ಳಿ ಕಾರ್ಯಾಲಯ,ಧಾರವಾಡ 


ಕರ್ಣಾಟಕ ಬುಕ್‌ಡಿಪೊ, ಬಳ್ಳಾರಿ, ೧೯೧೪ 

ಶ್ರೀಬಾಲಲೀಲಾ ಮಹಾಂತ ಶಿವಯೋಗೀ- 
ಶ್ವರ ಗ್ರಂಥಮಾಲೆ, ಧಾರವಾಡ, ೧೯೫೭ 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 

ಕಲ್ಪನಾಗ್ರಂಥ ಪ್ರಕಾಶನ ಸಮಿತಿ, ಹುಬ್ಬಳ್ಳಿ 

ಮೈಸೂರು ವಿಶ್ವವಿದ್ಯಾನಿಲಯ,ಮೈಸೂರು 

ಜಯಕರ್ಣಾಟಕ ಪ್ರಕಟನಾಲಯ, 
ಧಾರವಾಡ 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಹಸ್ತಪ್ರತಿ: ಕೆ.೪, ಓರಣ, ಮೈಸೂರು 

ಕರ್ಣಾಟಕ ಗ್ರಂಥಮಾಲೆ, ಮೈಸೂರು 

ಜಯಕರ್ಣಾಟಕಗ್ರಂಥಮಾಲಾ, ಧಾರವಾಡ 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೦೮ 

ಕಾವ್ಯಾಲಯ, ಮೈಸೂರು 

ಡಿ. ಪಿ. ಕೆ. ಮೂರ್ತಿ, ಮೈಸೂರು 

ಸುದರ್ಶನ ಪ್ರಕಾಶನ, ತಿಪಟೂರು 

ಶ್ರೀ ವರದರಾಜ ಪ್ರಕಾಶನ, ಬೆಂಗಳೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಸುಧಾ ಪ್ರಕಾಶನ, ಬೆಂಗಳೂರು 


೯೨೦ 


೯೨೧ 


೯೨೨ 


se [gr |e 


ಬಲೆಬೀ. 
ಬಸಪು. 


ಬಸರ. 


ಬಸವ. 


ಬಸಸ್ತೊ ಆ 
ಬಸಹೆ. 


ಬಹಿಷ್ಯಾ. 
ಬಳ್ಳಾಬೆ. 
ಬಾಂಡಾಯ. 
ಬಾಗಿನ. 
ಬಾಡಿಬ. 
ಬಾಣ. 
ಬಾಣಿರ. 
ಬಾಣಾಕ. 
ಬಾಧಪು. 


ಬಾಬಲ. 


ಬಾಜೊಮ್ಮ. ಬಾಹೂರ ಬೊಮ್ಮಣ್ಣನ ವಚನಗಳು 


ಬಾಲಚಿ. 
ಬಾಲಪ್ರ. 


ಬಾಲಭಾ. 
ಬಾಸಿಗ. 
ಬಾಹಟೀ. 
ಬಾಳಿಗಿ. 


ಬಾಳಿಬೆ. 
ಬಾಳ್ವೆ ಬಿ. 
ಬಿಜ್ಜರಾ. 
ಬಿದುಕೆ. 
ಬಿನ್ನಹ. 
ಬಿಬ್ಬಬಾ. 
ಬಿರುಗಂ. 


ಬಿರುಗಾ. 
ಬೀದಿಬಿ. 
ಬೀರಬ. 
ಬೀಳವಂ. 


ಜೀಳತೆ. 
ಬುದ್ಧ ಜಾ. 


ಬಲೆಯ ಬೀಸಿದರು 
ಬಸವ ಪುರಾಣ 


ಬಸವರಾಜದೇವರ ರಗಳೆ 


ಬಸವಣ್ಣನವರ ವಚನಗಳು 


ಬಸವಸ್ತೋತ್ರ ಗೀತೆ 


ಬಸವಣ್ಣನವರ ಹೆಚ್ಚಿನ ವಚನಗಳು 


ಬಹಿಷ್ಕಾರ 
ಬಳ್ಳಾರಿಯ ಬೆಳಗು 
ಬಾಯ ಬಂಡಾಯ 
ಬಾಗಿನ 

ಬಾಡಿದ ಬಳ್ಳಿ 
ಬಾಣಭಟ್ಟನ ಆತ್ಮಕಥೆ 
ಬಾಣನ ರಗಳೆ 
ಬಾಣಾಸುರನ ಕಥೆ 
ಧರ್ಮನಾಥಪುರಾಣ 
ಬಾಸಿಂಗಬಲ 


ಬಾಲಗ್ರಹ ಚಿಕಿತ್ಸೆ 
ಬಾಲಪ್ರ ಪಂಚ 

(ಸಂಪುಟ 1, 11, 111) 
ಬಾಲಭಾರತ 
ಬಾಸಿಗ 
ಬಾಹಟ ಬೀಕೆ 
ಬಾಳಿನ ಗಿಡ 


ಬಾಳಿನ ಬೆಡಗು 
ಬಾಳ್ವೆಯೇ ಬೆಳಕು 
ಬಿಜ ಳರಾಯ ಚಂತ್ರೆ 
ಜ 
ಬಿರುದಿನ ಕುದುರೆಯ ಹಿಂದೆ 
ಬಿನ್ನಹ 
ಬಿಬ್ಬಬಾಚಯ್ಯನ ವಚನಗಳು 
ಬಿರುದಂತೆಂಬರ ಗಂಡ 


ಬಿರುಗಾಳಿ 

ಬೀದಿಯಲ್ಲಿ ಬಿದ್ದವಳು 

ಬೀರಬಲ್ಲನ ಚರಿತ್ರೆ 

ಬೀಳಗಿಯ ಅರಸುಗಳ 
ವಂಶಾವಳಿಯು 

ಬೀಳದ ತೆರೆ 

ಬುದ್ಧ ಜಾತಕಗಳು 


ಕನ್ನಡ ನಿಘಂಟು 


ಬಸವರಾಜ ಕಟ್ಟೀಮನಿ 
ಭೀಮಕವಿ (ಸಂ () - 
(11) ಆರ್‌. ಸಿ. ಹಿರೇಮಠ) 


ಹರಿಹರ (ಸಂ॥ಟ. ಎಸ್‌. ವೆಂಕಣ್ಣಯ್ಯ) 


ಬಸವಣ್ಣ (ಸಂ॥ (0 ಫ.ಗು. ಹಳಕಟ್ಟಿ, 
(0) ಶಿ. ಶಿ. ಬಸವನಾಳ) 


ಸಿದ್ದರಾಮ (Roll ಶಿವಬಸವಸ್ವಾಮಿ) 
€ ವ 
ಬಸವಣ್ಣ (ಸಂ॥ ಶಿ. ಶಿ. ಬಸವನಾಳ) 


"ನೆರಂಗ? 

ಹಿ. ಮ. ನಾಗಯ್ಯ 
ಲಕ್ಷ್ಮಣರಾಯ ಬೇಂದ್ರೆ 
ಆರ್‌. ಲಲಿತಮ್ಮ 
ಎಸ್‌. ಕಮಲಮ 
(ಅನು॥ ಎಂ. ಎಸ್‌. ಕೃಷ್ಣ ಮೂರ್ತಿ) 
ಹರಿಹರೆ 
ಅನಂತರಾಮದಾಸ 
ಬಾಹುಬಲಿ ಪಂಡಿತ 
ಶ್ರೀರಾಮ ಪಾಟೀಲ 
ಬಾಹೂರ ಬೊಮ್ಮಣ್ಣ 
ದೇವೇಂದ್ರಮುನಿ 
ಶಿನರಾನು ಕಾರಂತ 


ಅನು ಕೆ. ರಾಮಸ್ವಾಮಯ್ಯಂಗಾರ್‌ 
ರಂ. ಶ್ರೀ. ಮುಗಳಿ 
ಶಾಲ್ಮದ ಕೃಷ್ಣರಾಜ 
ಕ್ರ ೪ಣ 
ಎಂ. ಹರಿದಾಸರಾಯ 


ಯು. ನಾರಾಯಣಭಟ್ಟ 
ಶಿವರಾಮ ಕಾರಂತ 
ಧರಣಿಪಂಡಿತ 
ಮೇವುಂಡಿ ಮಲ್ಲಾರಿ 
ಶ್ರೀನಿವಾಸ 
ಬಿಬ್ಬಬಾಚಯ್ಯ 

ಸಂಸ 


ನಾ. ಸಿ. ಫಡಕೆ 

ಬಸವರಾಜ ಕಟ್ಟೀಮನಿ 

ರಾಮಚಂದ್ರ ಹಣಮಂತ ದೇಶಪಾಂಡೆ 
ಸಂ॥ ಬಿ. ರಾಮರಾವ 


ಸುಶೀಲಾ ಜೋಶಿ 
ಸಾಲಿ ರಾಮಚಂದ್ರರಾಯ 


೧೯೫೪ 
ಸು. ೧೩೬೯ 


ಸು. ೧೨೦೦ 


ಸು. ೧೧೬೦ 


೧೯೪೦ 
೧೯೪೮ 
೧೯೪೮ 
೧೯೫೫ 
೧೯೫೧ 
೧೯೫೭ 

ಸು. ೧೨೦೦ 

ಸು. ೧೮೦೦ 
೧೩೫೨ 
೧೯೫೧ 

ಸು. ೧೧೬೦ 


ಸು. ೧೨೦೦ 


೧೯೦೩ 
೧೯೪೦ 

೧೭೪೮-೭೫ 
೧೯೫೪ 


೧೯೫೩ 
೧೯೪೫ 
ಸು. ೧೬೫೦ 
೧೯೫೮ 
೧೯೨೨ 
ಸು. ೧೧೬೦ 
೧೯೫೨ 


೧೯೪೫ 
೧೯೫೩ 
೧೯೨೩ 

ಸು. ೧೭೦೦ 


೧೯೫೬ 
೧೯೪೮ 


ಇತರ ವಿವರಗಳು 


ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಮಂಗಳೂರು, ೧೮೫೦ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, 
ಧಾರವಾಡ, ೧೯೫೮ 
೨ನೆಯ ಮುದ್ರಣ, ವೆಸ್ಲಿ ಪ್ರೆಸ್‌ ಮತ್ತು 
ಪಬ್ಲಿ ಹಿಂಗ್‌ ಹೌಸ್‌, ಮೈಸೂರು,೧೯೩೮ 
ಶಿವಾನುಭವ ಗ್ರಂಥಮಾಲೆ, ಬಿಜಾಪುರ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, 
ಧಾರವಾಡ, ೧೯೬೨ 
ಶಿವಶರಣ ವಾಜ್ಮಯ ಪ್ರಕಾಶ 
ಕಾರ್ಯಾಲಯ, ಮೈಸೂರು, ೧೯೫೪ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, 
ಧಾರವಾಡ, ೧೯೬೨ 
ರಂಗಮಂಗ ಪ್ರಕಾಶನ, ಧಾರವಾಡ 
ಬ್ರದ್ರನ್‌ ಪ್ರಕಟನಾಲಯ, ಬೆಂಗಳೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಡಿ. ವಿ. ಕೆ. ಮೂರ್ತಿ, ಮೈಸೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಹಸ್ತಪ್ರತಿ: ಳೆ. ೩೫೮, ಓರಿಇ., ಮೈಸೂರು 
ಬೆಂಗಳೂರು, ೧೮೮೭ 
ಹಸ್ತಪ್ರತಿ: ಕೆ.ಎ.೨೯೬, ಓರಿಇ., ಮೈಸೂರು 
ಸುವರ್ಣಭಾರತಿ ಗ್ರಂಥಮಾಲೆ, ಬೆಳಗಾವಿ 
ಹಸ್ತಪ್ರತಿ: ಕೆ.ಬಿ.೪೪೮,ಓರಿಇ., ಮೈಸೂರು 
ಹಸ್ತ ಪ್ರತಿ:ಕೆ.೩೮೨,(?),ಓರಿಇ., ಮೈಸೂರು 
ಸಂಪುಟ 1,11-೧೯೩೪, ಸಂಪುಟ 111(?) ಸತ್ಯ 
ಶೋಧನ ಪ್ರಕಟನ ಮಂದಿರ,ಬೆಂಗಳೂರು 
ಕರ್ಣಾಟಕ ಗ್ರಂಥಮಾಲೆ,ಮೈಸೂರು ೧೯೦೯ 
ಮನೋಹರ:ಗ್ರಂಥಮಾಲಾ, ಧಾರವಾಡ 
ಹಸ್ತಪ್ರತಿ: ಕೆ.ಬಿ.೨೦೧, ಓರಿಇ,, ಮೈಸೂರು 
೨ನೆಯ ಮುದ್ರಣ, ಸಾಹಿತ್ಯ ಭಂಡಾರ, 
ಹುಬ್ಬಳ್ಳಿ 
ಕಿರಿಯರ ಪ್ರಪಂಚ, ಉಡುಪಿ 
ಹರ್ಷಪ್ರಕಟನಾಲಯ, ಪುತ್ತೂರು 
ಓರಿಲೈ, ಮದರಾಸು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಬೆಂಗಳೂರು ಪ್ರೆಸ್‌, ಬೆಂಗಳೂರು 
ಹಸ್ತಪ್ರತಿ: ಕೆ.ಬಿ. ೪೪೮,ಓರಿಇ.,ಮೈಸೂರು 
ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಮಾಳಮಡ್ಡಿ, ಧಾರವಾಡ 
ಶಿವಾನುಭವ ಗ್ರಂಥಮಾಲಾ, 
ಬಿಜಾಪುರ, ೧೯೩೩ 
ಸಂಜೀವಿನಿ ಪ್ರಕಾಶನ, ಹುಬ್ಬಳ್ಳಿ 
ಮಿಂಚಿನಬಳ್ಳಿ, ಧಾರವಾಡ 


ಕ್ರಮ 
ಸಷ ಸ್ತತ ಹೆಸರು 


೯೫೪ 
೯೫೫ 
೯೫೬ 
೯೫೭ 
೯೫೮ 


೯೭೨ 


೯೭೪ 


೯೭೮ 


೯೭೯ 


೯೮೦ 


೯೮೧ 


೯೮೨ 


೯೮೩ 


೯೮೪ 


೯೮೫ 


೯೮೬ 
೯೮೭ 


ಬುದ್ಧ ಪ. 
ಬೆಂಜನ್‌. 
ಬೆಂದಜೀ. 
ಜೆಂದಯ. 
ಬೆಟ್ಟಅ. 


ಬೆಟ್ಟಜೀ. 
ಜೆಟ್ಟಿ ಹೊ. 
ಬೆಡವ. 

ಬೆನ್ನಬೇ. 


ಚೆನ್ನುಹಿಂ. 
ಬೆವರಿ. 
ಬೆಸಂಕ. 
ಬೆಸ್ತಕ. 


ಬೆಳಳ, 
ಬೆಳಗು. 
ಬೆಳದೀ. 


ಬೆಳಭಾ. 
ಬೆಳವ. 


ಚೆಳುಮ. 


ಬೇಟಿನಾ. 
ಬೈಸರ್ವೆ. 


ಬೊ ಮ್ಮರ. 
ಜೊಮ್ಮವ. 
ಬ್ಯಾಂ ಭೆ ಕೈ. 
ಬ್ರಹ್ಮಜೀ, 


ಬುದ್ಧವಚನ ಪರಿಚಯ 
ಬೆಂಜಮಿನ್‌ ಫ್ರಾಂಕ್ಲಿನ್‌ 
ಬೆಂದ ಜೀವಿ 

ಬೆಂದ ಹೃದಯ 

ಬೆಟ್ಟದ ಅರಸು 


ಬೆಟ್ಟ ದ ಜೀವ 

ಬೆಟ್ಟ ದ ಹೊಳೆ 
ಬೆಡಗಿನ ವಚನಗಳು 
ಬೆನ್ನ ಹತ್ತಿದ ಬೇತಾಳ 


ಬೆನ್ನು ಹಿಂದಿನ ಕಣ್ಣು 
ಬೆವರಿನ ಬೆಲೆ 
ಸಂಯುಕ್ತ ಕರ್ನಾಟಕ 
ಬೆಸ್ತರ ಕರಿಯ 


ಬೆಳಕಿನ ಕತ್ತಲೆ 
ಬೆಳಗು 
ಬೆಳಗಿದ ದೀಪಗಳು 


ಬೆಳನಲದ ಭಾಗ್ಯಲಕ್ಷ್ಮಿ 
ಬೆಳಗಾವ ಜಿಲ್ಲೆಯ ವರ್ಣನೆಯು 


ಬೆಳುವಲದ ಮಡಿಲಲ್ಲಿ 


ಬೇಟಿಯ ನಾಯಿ 
ಬೈಲಹಳ್ಳಿ ಸರ್ವೆ 


ಕೋವೂರ ಬೊಮ್ಮ ಯ್ಯನ ರಗಳೆ 
ರಕ್ಕ ಸದ ಬೊಮ್ಮಣ್ಣನ ವಚನಗಳು 
ಬ್ಯಾಂಕ ವ್ಯವಸಾಯ ಕೈಪಿಡಿ 
ಬ್ರಹ್ಮಚರ್ಯವೇ ಜೀವನ 
ವೀರ್ಯನಾಶವೇ ಮೃತ್ಯು 


ಬ್ರಹ್ಮಸೂತ್ರ ಭಾಷ್ಯ 1-11 


ಭಕ್ತಿಭಂಡಾರಿ ಬಸವಣ್ಣನವರು 


ಭಕ್ತಿಮಾರ್ಗ ಸರೋವರ 
ಭಕ್ತೆ ಮಾರಾ 
ಭರತಖಂಡದ ಜೀವಜ್ಯೋತಿಗಳು 


: ಶಿವಭಕ್ತನಾದ ಭದ್ರಾಯು 


ಭರತೇಶ ವೈಭವ 


ಭರತಭಕ್ತಿಕಾವ್ಯಂ 
ಭವ್ಯಾಮೃತ 


ಸಂಕ್ಷಿಪ್ತ ಸೂಜಿ 


ಜಿ. ಪಿ. ರಾಜರತ್ನಂ 

ಅನು॥ ಜನಾರ್ದನ ಗುರ್ಕಾರ್‌ 
ಪಂ. ಮೂ, ರುದ್ರ ಮುನಿಸ್ವಾಮಿ 
ಆನಂದಕಂದ 

ಸಂಸ 


ಶಿವರಾಮ ಕಾರಂತ 
ಸಿಂಪಿ ಲಿಂಗಣ್ಣ 
ವಿವಿಧಕರ್ತೃಕ 
ಬಾಲಸರಸ್ವತಿ 


ದು. ನಿಂ. ಬೆಳಗಲಿ 

ಕೃಷ್ಣ ಮೂರ್ತಿ ಪುರಾಣಿಕ 

(ಸಂ॥ ರಂಗನಾಥ ದಿವಾಕರ) 

ಗೊರೂರು ರಾಮಸ್ವಾಮಿ 
ಅಯ್ಯಂಗಾರ್‌ 

ಮಲ್ಲಾರಿ 

ಮಧುರಚೆನ್ನ 

ಕೆರೂರ ವಾಸುದೇವಾಚಾರ್‌ 


ಕುಲಕರ್ಣಿ ಶೇಷಗಿರಿರಾವ್‌ 
ರಾಮಚಂದ್ರ ನರಸಿಂಹ ಪೆರೂರ 


ಎಚ್‌. ದೇವೀರಪ್ಪ 


ಹರಿಜಾತ 


ಗೊರೂರು ರಾಮಸ್ವಾಮಿಅಯ್ಯಂಗಾರ್‌ 


ಹರಿಹರ 

ರಕ್ಷಸದ ಬೊಮ್ಮಣ್ಣ 
ಬಣ 

ಬಿಂದೂರಾವ ಕೆಂಭಾಪಿ 

ಅನು॥ ಈಶ್ವರ ಸಣಕಲ್ಲ 


ಸಚ್ಚಿ ದಾನಂದ ಸರಸ್ವತಿ ಸ್ವಾಮಿ 
ಎಂ. ಆರ್‌. ಶ್ರೀನಿವಾಸಮೂರ್ತಿ 
ಶಾಲ್ಕದ ಕೃಷ್ಣರಾಜ 
ಆರ್‌. ಕಲ್ಯಾಣಮ್ಮ 
ಹೊಸಕೆರೆ ಚಿದಂಬರಯ್ಯ 
ಬಾಲಾಜಿಕೃಷ ಹಳಪೇಟ 
ಣಿ 

ರತ್ನಾಕರವರ್ಣಿ (ಸಂ॥ ಉಗ್ರಾಣ 

ಮಂಗೇಶರಾವ್‌) 


ಜೆ. ರಾಮಸ್ವಾಮಿ ಆಯ್ಕಂಗಾರ್‌ 
ಚಂದ್ರಸಾಗರವರ್ಣಿ 


೧೯೩೭ 
೧೯೫೮ 
೧೯೫೩ 
೧೯೫೪ 
೧೯೩೬ 


ಸು. ೧೨೦೦ 
ಸು. ೧೧೬೦ 
೧೯೫೧ 
೧೯೫೭ 
೧೯೫೧-೫೨ 
೧೯೩೧ 
೧೭೪೮-೭೫ 
೧೯೫೦ 
೧೯೫೧ 
೧೯೨೪ 


೧೫೫೭ 


೧೯೫೭ 


ಇತರ ವಿವರಗಳು 


ಶಾಕ್ಕ ಸಾಹಿತ್ಯ ಮಂಟಪ, ಬೆಂಗಳೂರು 
ಕಾವ್ಯಾಲಯ, ಮೈಸೂರು 
ವಿವೇಕ ಸಾಹಿತ್ಯ ಮಾಲೆ, ಮಂಗಳೂರು 
ಶರತ್‌ ಪ್ರಕಾಶನ ಮಂದಿರ, ಧಾರವಾಡ 
ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು, ೧೯೫೨ 
ಹರ್ಷಪ್ರಕಟನಾಲಯ, ಪುತ್ತೂರು 
ಸಾಧನ ಮುದ್ರಣಾಲಯ, ಧಾರವಾಡ 
ಹಸ್ತಪ್ರತಿ: ಕೆ.ಬಿ. ೪೪೮,ಓರಿಇ., ಮೈಸೂರು 
೨ನೆಯ ಮುದ್ರಣ, ಕೆ.ವಿ.ಸಂಜೀವಪ್ಪ 
ಅಂಡ್‌ ಸನ್‌, ಬೆಂಗಳೂರು 
ಶಾಂತಿಸೇವಾಸದನ, ಸೇಡಬಾಳ 
ವಿದ್ಯಾನಿಧಿ ಬುಕ್‌: ಡಿಪೊ, ಮೈಸೂರು 
ಲೋಕಶಿಕ್ಷಣ ಟ್ರಸ್ಟ್‌, ಬೆಂಗಳೂರು 
೨ನೆಯ ಮುದ್ರಣ, ಕಾವ್ಯಾಲಯ, 
ಮೈಸೂರು, ೧೯೫೨ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಅರವಿಂದ ಗ್ರಂಥಮಾಲೆ, ಹಲಸಂಗಿ 
ಮನೋಹರ ಗ್ರಂಥಮಾಲಾ, 
ಧಾರವಾಡ, ೧೯೫೭ 
ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಕೆನರೀಸ್‌ ಮಿಶನ್‌ ಪ್ರೆಸ್‌ ಮತ್ತು 
ಬುಕ್‌ ಡಿಪೊ, ಮಂಗಳೂರು 
೨ನೆಯ ಮುದ್ರಣ, ಗೌರೀಶಂಕರ 
ಬುಕ್‌ ಡಿಪೊ, ಮೈಸೂರು 
ಸಂಜೀವಿನಿ ಪ್ರಕಾಶನ, ಹುಬ್ಬಳ್ಳಿ 
ಸತ್ಯಶೋಧನ ಪ್ರಕಟನ ಮಂದಿರೆ, 
ಬೆಂಗಳೂರು 
ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 
ಹಸ್ತಪ್ರತಿ: ಫೆ. ಬಿ.೪೪ಲೆ, ಓರಿಇ., ಮೈಸೂರು 
ಮಿಂಚಿನಬಳ್ಳಿ ಕಾರ್ಯಾಲಯ, ಧಾರವಾಡ 
೩ನೆಯ ಮುದ್ರಣ, ಸಮಾಜವಪುಸ್ತ ಕಾಲಯ, 
ಧಾರವಾಡ 
ಅಧ್ಯಾತ್ಮಪ್ರಕಾಶ ಕಾರ್ಯಾಲಯ, 
ಹೊಳೆನರಸೀಪುರ 
೪ನೆಯೆ ಮುದ್ರಣ, ಸತ್ಯಶೋಧನ 
ಪ್ರಕಟಿನ ಮಂದಿರ, ಬೆಂಗಳೂರು 
ಹಸ್ತಪ್ರತಿ: ಕೆ.ಬಿ.೨೧೮, ಓರೀಇ.,ಮೈಸೂರು 
ಸರಸ್ವತಿ ಕಾರ್ಯಾಲಯ, ಬೆಂಗಳೂರು 
೫ನೆಯ ಮುದ್ರಣ, ಯೋಗಿನಾಥ 
ಪ್ರಿಂಟಂಗ್‌ ವರ್ಕ್ಸ್‌, ಬೆಂಗಳೂರು 
ಕರ್ಣಾಟಕ ವಾಜ್ಮಯ ಸೇವಾ ಸಂಘ, 
ಧಾರವಾಡ 
ಜೈನಯುವಕ ಸಂಘ, ಪುತ್ತೂರು, ೧೯೨೩ 


ಕೆ.ರಾಮಸ್ವಾಮಿಆಯ್ಯಂಗಾರ್‌,ಮೈಸೂರು 


ಸು. ೧೮೧೦ ಹಸ್ತ ಪ್ರತಿ: ಳೆ. ೫೯೪, ಓಿರಿಇ., ಮೈಸೂರು 


೧೦೦೫ 


೧೦೦೬ 


೧೦೦೩ 


೧೦೦೮ 


೧೦೦೯ 


೧೦೧೦ 


೧೦೧೧ 


೧೦೧೨. 


೧೦೧೩ 


೧೦೧೪ 


ಭಾವಜೀ. 


ಭಾಷಾಭೂ. 


ಕನ್ನಡ ನಿಘಂಟು 


ಭಾರತೀಯ ಇತಿಹಾಸ ಪ್ರವೇಶಿಕಾ| ಕಂ. ಕೃ ಷ್ಣ ಯ್ಯ ೦ಗಾರ್‌ 


(ಭಾಗ ೧) 
ಭಾಗೃಶಿಲ್ಪಿ 


ಭಾಗ್ಯಶ್ರೀ 
ಭಾರತೀಯ ಚಿತ್ರಕಲೆ 
ಭಾರತದ ಸಂವಿಧಾನ 


ಭಾರತದ ನಾಯಕಮಣಿಗಳು 
ಭಾಮಿನಿ 

ಭಾಗವತಾಮೃತ 

ಭಾವ ತರಂಗ 


ಭಾರತೀಯ ಜಾನಪದ ನೃತ್ಯಗಳು 


ಭಾರತಿ 

ಭಾರತೀಯ ಕಥೆಗಳು 
ಭಾಗೀರಥಿ 

ಭಾರತ ನಿಘಂಟು 

ಭಾರತೀಯ ಕಾವ್ಕಮಾಮಾಂಸೆ 
ಮಹಾಭಾರೆತ ಶಾಂತಿಪರ್ವ 


ಭಾರತೀಯ ಸಂಸ್ಕೃತಿ 


ಭಾವಚಿಂತಾರತ್ನ್ನಂ 


ಭಾವಜೀವಿ 


ಕರ್ಣಾಟಕ ಭಾಷಾಭೂಷಣಂ 


ಭಾಸನ ಏಕಾಂಕ ನಾಟಕಗಳು 

ಭಿಕ್ಸಾಟನ ಚರಿತೆ 

ಕಾಮವಟ್ಟಿ ದ ಭೀಮಣ್ಣನ 
ವಚನಗಳು 


ಸೂಪಶಾಸ ೦ 
ವೌ 


ಭೀಷ್ಮ ಚರಿತೆ 
ಭೂಮಿಗಿಳಿದ ತಾಕಿ 


ಭೂವಿವರಣೆ (ಭಾಗ 1) 


ಡಿ. ರೇಣುಕಾಚಾರ್ಯ 


ಬೇಂದ್ರೆ ಲಕ್ಷ್ಮಣರಾವ್‌ 
ಶಿವರಾಮ ಕಾರಂತ 


ಎಲ್‌. ಗುಂಡಪ್ಪ 

ಶಂಕರ ಅಣ್ಣಾಜಿ ಕುಲಕರ್ಣಿ 
ಗಳಗನಾಥ 

ಎಂ. ಗೋಪಾಲಕೃಷ್ಣ ಅಡಿಗ 
ಅನು॥ ಎಂ. ರಾಮನ್‌ 

ಅನು! ಎಸ್‌. ಬಿ. ಪಟ್ಟಣಶೆಟ್ಟಿ 
ಎಂ. ಹರಿದಾಸರಾವ್‌ 
ಕೃಷ್ಣಮೂರ್ತಿ ಪುರಾಣಿಕ 


(ಸಂ॥ ಎಸ್‌. ಎನ್‌. 
ಕೃಷ್ಣ ಜೋಯಿಸ್‌) 
ಇ 
ತೀ, ನಂ. ಶ್ರೀಕಂಠಯ್ಯ 


ಚಿಕ್ಕ ದೇವರಾಜ 
ಅನು ಭಾಸ್ಕರ ಗೋವಿಂದ ಗೋಖಲೆ 


ಗುಬ್ಬಿ ಮಲ್ಲಣಾರ್ಯ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ.ರಾಮಾನುಜಯ್ಯಂಗಾರ್‌) 
ಚೆನ್ನವೀರ ಕಣವಿ 


ನಾಗವರ್ಮ 11 (ಸಂಗ 
(0) ಲೂಯಿ ರೈಸ್‌; 
(11) ರಾ. ನರಸಿಂಹಾಚಾರ್‌) 


ಎಲ್‌. ಗುಂಡಪ್ಪ 


ಗುರುಲಿಂಗವಿಭು (ಸಂ॥ 
ಮಂ. ಆ.ರಾಮಾನುಜಯ್ಯೆಂ೦ಗಾರ್‌') 
ಕಾಮವನಟ್ಟಿದ ಭೀಮಣ್ಣ 


ಭೀಮಸೇನ (ಸಂ॥ 

ಯು. ಸೀತಾರಾಮಾಚಾರ್ಯ) 
ಚ. ವಾಸುದೇನಯ್ಯ 
ವೀ. ಚ. ಹಿತ್ತಲಮನಿ 


ಡಡ್ಲಿಸ್ಟಾಂಪ್‌ : ಕನ್ನಡ ಅನುವಾದ 


೧೯೩೪ 


೧೯೫೧ 


೧೯೫೧ 
೧೯೩೦ 
೧೯೫೨ 


೧೯೫೬ 
೧೯೩೧ 
೧೯೨೨ 
೧೯೪೭ 
೧೯೫೯ 
೧೯೬೫ 
೧೯೫೪ 
೧೯೫೭ 


ಸು. ೧೬೦೦ 
೧೯೬೧ 
೧೬೭೨- 
೧೭೦೪ 


೧೯೪೮ 


೧೫೧೩ 


೧೯೩೩ 


ಸು. ೧೫೫೦ 


ಸು. ೧೧೬೦ 


ಇತರ ವಿವರಗಳು 


ಸತ್ಯಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 
೨ನೆಯ ಮುದ್ರಣ, ಸಾಹಿತ್ಯಕುಟೀರ, 
ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಶಿವರಾಮ ಕಾರಂತ, ಪುತ್ತೂರು 
ಮೈಸೂರು ಸರ್ಕಾರದ ಮುದ್ರಣಾಲಯ, 
ಬೆಂಗಳೂರು 
ನರಸಿಂಹರಾಜ ಕಾಲೊನಿ, ಬೆಂಗಳೂರು 
ಗಳಗನಾಥಸುರಸಗ್ರಂಥಮಾಲೆ, ಧಾರವಾಡ 
೨ನೆಯಮುದ ವಿ 
ಅರುಣೋದಯ ಪ್ರಕಾಶನ, ಬೆಂಗಳೂರು 
ಸಮಾಜ ಪುಸ್ತಕಾರಯ, ಧಾರವಾಡ 
ಸರ್ವೋದಯ ಸಾಹಿತ್ಯಮಾಲೆ, ಹುಬ್ಬಳ್ಳಿ 
೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 
ಒರಿಇ., ಮೈಸೂರು, ೧೯೫೪ 


೨ನೆಯ ಮುದ್ರಣ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು 
ಹಸ್ತಪ್ರತಿ: ಕೆ.ಎ,೧೭೮,-ಓರಿಇ., ಮೈ ಸೂರು 


ಬಿ. ಜಿ. ಸಂಕೇಶ್ವರ, ಮೃತ್ಕುಂಜಯ 
ನಿಲಯ, ಗದಗ 

ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೦೦ 


೨ನೆಯ ಮುದ್ರಣ, ಪ್ರಗತಿಶೀಲ 
ಸಾಹಿತ್ಯಮಾಲೆ, ಧಾರವಾಡ 
ಸೂರು ಗವರ್ನ್‌ಮೆಂಟ್‌ ಪ್ರೆಸ್‌ 
ಬೆ೦ಗಳೂರು, ೧೮೮ಜಿ 

ಮೈಸೂರು ಗವರ್ನ್‌ಮೆಂಟ್‌ ಪ್ರೆಸ್‌ 
ಬೆಂಗಳೂರು, ೧೯೦೩ 

ಕರ್ಣಾಟಕ ಸಂಘ, ಸೆಂಟ್ರಿಲ್‌ ಕಾಲೇಜು, 
ಬೆಂಗಳೂರು 

ಕರ್ಣಾಟಕ ಕಾವ್ಯಕಲಾನಿಧಿ, 

ಸೂರು, ೧೯೦೮ 
ಹಸ್ತಪ್ರತಿ: ಫೆ. ಬಿ.೪೪ಲೆ, ಓರಿಇ,,ಮೈಸೂರು 


ಓ ರಿಲೈ., ಮದರಾಸು, ೧೯೫೦ 


ಬೆಂಗಳೂರು ಪ್ರೆಸ್‌, ಬೆಂಗಳೂರು 

I ಪ್ರ ಕಾಶನ ಸಮಿತಿ, 
ಧಾರವಾಡ 

೮ನೆಯ ಮುದ್ರಣ, ಓರಿಯಂಟ್‌ ಲಾಂಗ್‌ 
ಮನ್ಸ್‌, ಪ್ರೈವೇಟ್‌; ಲಿ, ಕಲ್ಕತ್ತ 


೧೦೨೬ 
೧೦೨೭ 
೧೦೨೮ 
೧೦೨೯ 
೧೦೩೦ 


೧೦೩೧ 


೧೦೩೨ 


೧೦೩ 


೧೦೩೪ 


೧೦೩೫ 


೧೦೩೬ 
೧೦೩೭ 


೧೦೩೮ 
೧೦೩೯ 


೧೦೪೦ 


೧೦೪೧ 
೧೦೪೨ 


ಹೆಸರು 


ಭೂಮಿ ಮತ್ತು ಇತರ ಗ್ರಹಗಳ 
ಹುಟ್ಟು 

ಭೃಂಗೀಶ್ವರ ರಗಳೆ 

ಭೈರವೇಶ್ವರ ಕಾವ್ಯ 


ಭೈರವೇಶ್ವರ ಕಾವ್ಯದ ಕಥಾಸೂತ್ರ 
ರತ್ನಾಕರ (ಭಾಗ 1) 

ಭೌತವಿಜ್ಞಾನ 

ಭ್ರಮಾಧೀನ 

ಭ್ರಾಂತಿಯ ಸುಳಿಯಲ್ಲಿ 

ಮಂಕುತಿಮ್ಮನ ಕಗ್ಗ 

ಅಭಿನವಾಭಿಧಾನಂ 


ಮಂತ್ರಗೋಪ್ಯ 
ಮಂತ್ರಶಕ್ತಿ 


ಮಂದಾಕಿನಿ 
ಮಂತ್ರಶಕ್ತಿ 


ಮದಗಜಮಲ್ಲ 

ಮಗಳ ಮದುವೆ 

ಮಗಳ ಮಾಂಗಲ್ಯ 

ಮಗಳಲ್ಲ-ಹೆಂಡತಿ ಮತ್ತು ಇತರ 
ಕಥೆಗಳು 


ಕನ್ನಡ ನಿಘಂಟು 


A Descriptive Catalogue of 
the Canarese Manuscripts 
in the Government 
Oriental Manuscripts 
Library, Madras, 1-೪1 

ಮಡಿವಾಳ ಮಾಚಿದೇವನ 


ವಚನಗಳು 
ಮಣಿಸರ 


ಮಣ್ಣ ನಂಜು 
ಮಣ್ಣಿನ ಮಗಳು 


ಮಣ್ಣು ಮತ್ತು ಹೆಣ್ಣು 
ಮಗಳಿಗೆ ತಂದೆಯ ಶಿಲೆಗಳು 


ಮದನ ತಿಲಕಂ 


ಮದನನೋಹನರಾಜ ಚರಿತ್ರಂ 
ಮಹಾದೇವಿಯಕ್ಕನ ಪುರಾಣ 


ಅನು॥ ಬಿ. ವಿ. ಸುಬ್ಬರಾಯಪ್ಪ 


ಹರಿಹರ 
ನಂಜುಂಡ (ಸಂ॥ ಶಿವಬಸವಸ್ವಾಮಿ) 


ಶಾಂತಲಿಂಗದೇಶಿಕ 
(ಸಂ॥ ಎನ್‌. ಬಸವಾರಾಧ್ಯ) 
ಬ. ಎಸ್‌. ಸುಬ್ಬರಾಯ 
ಸೇವ ನಮಿರಾಜಮಲ್ಲ 
ಎಂ. ಎನ್‌. ಭಟ್‌ 
ಡಿ. ವಿ. ಗುಂಡಪ್ಪ 
ಅಭಿನನ ಮಂಗರಾಜ 
(ಸಂ॥ ಎಂ. ಮರಿಯಪ್ಪ ಭಟ್ಟಿ) 
ಪ್ರಭುದೇವ 
ಸಂಸ 


ಗೋ. ನಾ. ಕರ್ಜಗಿ 
ಇಂದಿರಾತನಯ 


ದೇಸಾಯಿ ಪಾಂಡುರಂಗರಾಯ 
ಆನಂದಕಂದ 

ಜಿ. ವೆಂಕಟಯ್ಯ 

ಪಣಂಬೂರು ಯೋಗೀಶರಾಯ 


(ಸಂ॥ ಮಚ್ಚಿ ಮಲೆ ಶಂಕರ 
ನಾರಾಯಣರಾವ್‌, ಆರ್‌, ಎಸ್‌. 
ನಾವೂರುಕಾರ್‌, ಸೇಡಿಯಾಪು 
ಕೃಷ್ಣಭಟ್ಟ) 


ಮಡಿವಾಳ ಮಾಚಿದೇವ 
(ಸಂ॥ ಫ. ಗು. ಹಳಕಟ್ಟ) 
ಆರ್‌. ನಿರ್ಮಲಾದೇವಿ 


ಎಂ. ಎನ್‌. ಭಟ್‌ 
ಕೃಷ್ಣಮೂರ್ತಿ ಪುರಾಣಿಕ 


ಬಸವರಾಜ ಕಟ್ಟೀಮನಿ 
ಅನು॥ ಕಪಟಿರಾಳ ಕೃಷ್ಣರಾಯ 


ಚಂದ್ರರಾಜ 

(ಸಂ॥ ಆಂ. ಎಸ್‌. ಪಂಚಮುಖಿ) 
ನರಹರಿಶಾಸ್ತ್ರಿ 
ಚೆನ್ನಬಸವಾಂಕ 


೧೯೫೭ 


ಸು, ೧೨೦೦ 
ಸು. ೧೫೨೫ 


೧೬೭೨ 
೧೯೫೭ 
೧೯೫೬ 
೧೯೫ಷಿ 
೧೯೫೦ 


೧೩೯೮ 


ಸು. ೧೧೬೦ 
೧೯೩೯ 


೧೯೪೫ 
೧೯೫೬ 
೧೯೪೮ 
೧೯೫೧ 
೧೯೫೭ 


೧೯೪೮ 


೧೯೫೧ 


೧೯೩೫ - 
೧೯೫೨ 
ಸು, ೧೧೬೦ 
೧೯೫೩೩ 


೧೯೫೨ 
೧೯೫೮ 


೧೯೫೩ 
೧೯೪೬ 


ಸು. ೧೦೨೫ 


೧೯೧೨ 
ಸು. ೧೫೫೦ 


33 
ಇತರ ವಿವರಗಳು 


ಪೀಪಲ್ಸ್‌ ಬುಕ್‌ಹೌಸ್‌, ಮೈಸೂರು 


ಹಸ್ತಪ್ರತಿ: ಜೆ, ೩೫೮, ಓರಿಣ,, ಮೈಸೂರು 

ಶಿವಶರಣ ವಾಜ್ಮಯ ಪ್ರಕಾಶ 
ಕಾರ್ಯಾಲಯ, ಮೈ ಸೂರು, ೧೯೫೪ 

ಶರಣ ಸಾಹಿತ್ಯ ಗ್ರಂಥಮಾಲಾ, 
ಬೆಂಗಳೂರು, ೧೯೫೪ 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 

ಕಾವ್ಯಾಲಯ, ಮೈಸೂರು 

ವಿವೇಕ ಸಾಹಿತ್ಯಮಾಲೆ, ಮಂಗಳೂರು 

೨ನೆಯಮುದ್ರಣ, ಕಾವ್ಯಾಲಯೆ,ಮೈ ಸೂರು 

ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೫೨ 

ಹಸ್ತಪ್ರತಿ: ಫೆ. ೧೮೮, ಹಿರಿಣ., ಮೈಸೂರು 

ಸತ್ಯಶೋಧನ ಪ್ರಕಟನ ಮಂದಿರ, . 
ಬೆಂಗಳೂರು, ೧೯೫ 

೨ನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 

೨ನೆಯ ಮುದ್ರಣ, ಸುದರ್ಶನ ಪ್ರಕಾಶನ, 
ತಿಪಟೂರು 

ಲಲಿತ ಸಾಹಿತ್ಯಮಾಲೆ, ಧಾರವಾಡ 

ಶರತ್‌ ಪ್ರಕಾಶನ ಮಂದಿರ, ಧಾರವಾಡ 

ಕಾಂತಾವರ ಪಬ್ಲಿಕೇಷನ್ಸ್‌, ಮೈಸೂರು 

ಸಮಾಜ ಪುಸ್ತಕಾಲಯ, ಧಾರವಾಡ 


ಮಂಗಳೂರು ಟ್ರೀಡಿಂಗ್‌ 
ಎಸೋಸಿಯೇಷನ್‌ ಲಿಮಿಟಿಡ್‌, 
ಮಂಗಳೂರು. 


ಓರಿಲೈ., ಮದರಾಸು 


ಶಿವಾನುಭವ ಗ್ರಂಥಮಾಲೆ, 
ವಿಜಾಪುರ, ೧೯೩೯ 

ಯು. ಆರ್‌. ಶೆಣೈ ಎಂಡ್‌ ಸನ್ಸ್‌, 
ಮಂಗಳೂರು 

ವಿವೇಕ ಸಾಹಿತ್ಯಮಾಲೆ, ಮಂಗಳೂರು 

೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

೪ನೆಯ ಮುದ್ರಣ, ಸಾಹಿತ್ಯ ಭಂಡಾರ, 
ಹುಬ್ಬಳ್ಳಿ 

ಕನ್ನಡ ಸಂಶೋಧನ ಸಂಸ್ಥೆ, 
ಧಾರವಾಡ, ೧೯೫೩ 

ಕಳಾನಿಧಿ ಬುಕ್‌ ಡಿಪೋ, ಬೆಂಗಳೂರು 

ಹಸ್ತಪ್ರತಿ: (?). ಓರಿಇ., ಮೈಸೂರು 


338 


೨4 


ಕೃಮ 
ಕ್ರ 
ಸಂಖ್ಯೆ ಸಂ್ಷಿಸ್ರ ಕರ್ತೃ | | 


೧೦೪೩ 


೧೦೪೪ 


೧೦೪೫ 
೧೦೪೬ 


೧೦೪೭ 


೧೦೪೮ 


೧೦೪೯ 
೧೦೫೦ 
೧೦೫೧ 
೧೦೫೨ 


೧೦೫೩ 


೧೦೫೪ 
೧೦೫೫ 
೧೦೫೬ 
೧೦೫೭ 
೧೦೫೮ 
೧೦೫೯ 


೧೦೬೦ 
೧೦೬೧ 
೧೦೬೨ 


೧೦೬೩ 
೧೦೬೪ 
೧೦೬೫ 


೧೦೬೬ 
೧೦೬೭ 
೧೦೬೮ 
೧೦೬೯ 


೧೦೭೦ 
೧೦೭೧ 


೧೦೭೨ 


ಮದೇವ. 


ಮಧುನ. 


ಮದುವ. 
ಮಧುಸಂ. 


ಮನಪ. 
ಮನುಗೆಂ. 


ಮನುಚೋ. 
ಮನೆಜಿ. 
ಮನೆಮ. 
ಮನೋವಿ. 


ಮನ್ಮನಿ. 


ಮಬಲಿ. 
ಮಭಾಕ. 
ಮರಮ. 
ಮರಳಿ. 
ಮರಾಚ. 
ಮರುಚಾ. 


ಕನ್ನಡ ನಿಘಂಟು 


ರಾಣಿ ಮಹಾದೇವಿಯ ವಚನಗಳು| ರಾಣಿ ಮಹಾದೇವಿ 
(ಸಂ॥ ಚೆನ್ನಪ್ಪ ಉತ್ತಂಗಿ, 
ಸಂ. ಶಿ. ಭೂಸನೂರಮರ) 


ಮಧುವನ (ಸಂ ಕೆ. ಹೊನ್ನಯ್ಯ ಶೆಟ್ಟ, 
ಓ. ವೆಂಕಟರಮಣಾಚಾರ್ಯ) 

ಮಧುವಯ್ಯನ ವಚನಗಳು ಮಧುವಯ್ಯ 

ಮಧುರ ಸಂಸಾರ ಎಂ. ರಾಮಮೂರ್ತಿ 

ಮನಶ್ಯಾಸ್ತ್ರದ ಪರಿಚಯ ನಾರಾಯಣಶಾಸ್ತ್ರಿ 


ಮನುಮುನಿ ಗುಮ್ಮಟದೇವನ ಮನುಮುನಿ ಗುಮ್ಮಟಿದೇಷ 
ವಚನಗಳು 


ಮನುಟೋಳನ ರಗಳೆ ಹರಿಹರ 
ಮನೆ ಸುಟ್ಟಿ ಕಿಡಿ ಮನ ಬೆಳಗಿತು ರಾವ್‌ಬಹದ್ದೂರ 
ಮನೆ ಮದ್ದು ಕೊರಡ್ಕಲ್‌: ವೆಂಕಟರಾವ್‌ 
ಮನೋವಿಜಯ ಗುರುಬಸವ 
೨8 ವ್ಯಾಖ್ಯಾನ ವಿರಕ್ತ ತೋಂಟದಾರ್ಯ 
(ಸಂ॥ ಎಂ. ಎ. ನಾರಾಯಣಶಾಸ್ತ್ರಿ) 
ಮನ್ಮಥ ವಿಜಯೆಂ ಕನಿಮಲ್ಲ (ಸಂ॥ 


ಎಚ್‌. ಶೇಷ ಅಯ್ಯಂಗಾರ್‌) 
ಮದುವೆಯಲ್ಲ ಮಾರಿಗೆ ಬಲಿ ಆನಂದಕಂದ 


ಮಹಾಭಾರತಾಮೃತ ಗಳಗನಾಥ 
ಮರಳಿ ಮಣ್ಣಿಗೆ ಶಿವರಾಮ ಕಾರಂತ 
ಮರಳಿ ಮನೆಗೆ ಮು. ಲ. ರಂಗನಾಥ 


ಮಹಿಶೂರ ಮಹಾರಾಜ ಚರಿತ್ರಂ ಸೋಸಲೆ ಆಯ್ಯಶಾಸ್ತ್ರಿ 
ಮರುಳು ಸಿದ್ಧೇಶ್ವರ ಚಾರಿತ್ರ ದೇಪ-- 


(ಸಂ॥ ಅ.ನ. ಕೃಷ್ಣರಾಯ) 


ಮರ್ಯಾದೆ ಮಹಲು ಅಶ್ವತ್ಥ 
ಮಲುಹಣನ ರಗಳೆ ಹರಿಹರ 
ಮಲೆನಾಡಿನ ಚಿತ್ರಗಳು ಕೆ. ವಿ. ಪುಟ್ಟಪ್ಪ 
ಮಲೆದೇಗುಲ ಪು. ತಿ. ನರಸಿಂಹಾಚಾರ್‌ 
ಮಲೆನಾಡಿನ ಮಂಗಳೆ ತ್ರೈ ಸುಂದರಮ್ಮ 
ಹೇಮರಡ್ಡಿ ಯ ಮಲ್ಲ ಮ್ಮನಚರಿತ್ರ ಚನ್ನಕವಿ 
ಹೇಮರಡ್ಡಿ ಮಲ್ಲಮ್ಮ ಕೆ. ಎಂ. ರಾಜಶೇಖರಯ್ಯ ಹಿರೇಮಠ 
ಮಾದಿಗರ ಮಲ್ಲವ್ವ ಮುದವೀಡು ಕೃಷ್ಣರಾಯ 
ಮಲ್ಲಾರಿ ಮಹಾತ್ಮ ಕೊಟ್ಟೂರು ವಿರೂಪಾಕ್ಷ ಪೇರಿ 
ಮಲಿ ದೇವುಡು 

[ic] 
ಮಲ್ಲಿಗೆ ದಂಡೆ (ಸಂ॥ ಕಾಪಸೆ ರೇವಪ್ಪ) 
ಮಲ್ಲಿನಾಥ ಪುರಾಣಂ ನಾಗಚಂದ್ರ (ಸಂ॥ 


ಎಸ್‌. ಜಿ. ನರಸಿಂಹಾಚಾರ್‌, 
ಮಂ.ಆ. ರಾಮಾನುಜಯ್ಯಂಗಾರ್‌) 
ಮಸಣದ ಕೂಗು ಎಂ.ಎ, ನೀಲಮ್ಮ (ಯೋಗಿನಿ) 


ಸು. ೧೧೬೦ 


೧೯೪೭ 


ಸು. ೧೧೬೦ 
೧೯೬೦ 


೧೯೩೨ 


ಸು. ೧೧೬೦ 


ಸು. ೧೨೦೦ 
೧೯೫೯ 
೧೯೪೬ 

ಸು. ೧೪೩೦ 


ಸು. ೧೪೦೦ 


೧೯೨೬ 
೧೯೩೩ 
೧೯೪೪ 
೧೯೫೭ 
೧೯೧೬ 
೧೫೮೭ 


೧೯೫೭ 


ಇತರ ವಿವರಗಳು 


(i) ಹಸ್ತಪ್ರತಿ: (2); ಓರಇ., ಮೈಸೂರು 
(11) ವೀರಭದ್ರಪ್ಪ ಹಾಲಭಾನಿ, 
ಧಾರವಾಡ, ೧೯೫೦ 

೨ನೆಯ ಮುದ್ರಣ, ಕಿರಿಯರ ಪ್ರಪಂಚ, 
ಉಡುಪಿ 

ಹಸ್ತಪ್ರತಿ: ಳೆ.ಬಿ.೪ಳಲ,ಓರಿಇ., ಮೈಸೂರು 

೨ನೆಯ ಮುದ್ರಣ, ವಿನೋದಿನಿ 
ಪ್ರಕಟನಾಲಯ, ಬೆಂಗಳೂರು 

ಪಂಚಾಚಾರ್ಯ ವಿದ್ಯುನ್ಮುದ್ರಣಾಲಯ, 
ಮೈಸೂರು 

ಹಸ್ತಪ್ರತಿ: ಕೆ.ಬಿ.೪ಳಲ,ಓರಿಇ.,ಮೈ ಸೂರು 


ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈ ಸೂರು 

ಜಿ. ಕೆ. ಅಂಡ್‌ ಬ್ರದರ್ಸ್‌, ಬೆಂಗಳೂರು 

ನವಯುಗ ಪ್ರೆಸ್‌, ಉಡುಪಿ 

ಗುರುವಿಲಾಸ ಪ್ರಿಂಟಿಂಗ್‌ ವರ್ಕ್ಸ್‌, 
ಬೆಂಗಳೂರು, ೧೯೨೪ 


ಓರಿಲೈ., ಮದರಾಸು, ೧೯೫೪ 


ಸ್ವಧರ್ಮ ಕಥಾಮಾಲೆ, ಧಾರವಾಡ 

ಗಳಗನಾಥಸುರಸಗ್ರಂಥಮಾಲಾ,ಧಾರವಾಡ 

೨ನೆಯ ಮುದ್ರಣ, ಪುತ್ತೂರು 

ವಿವೇಕ ಸಾಹಿತ್ಯಮಾಲೆ, ಮಂಗಳೂರು 

ಜಿ. ಟಿ. ಎ. ಪ್ರೆಸ್‌, ಮೈಸೂರು 

(i) ಹಸ್ತಪ್ರತಿ: ಳೆ. ಎ. ೩೧೮, ಓರಿಇ., 

ಮೈಸೂರು ` 
(ii) ವಿಶ್ವವಾಣಿ ಪ್ರಕಟನ ಮಂದಿರ, 
ಬೆಂಗಳೂರು 

ಹಸ್ತಪ್ರತಿ: ಳೆ. ೩೫೮, ಓರೀಇ., ಮೈ ಸೂರು 

ಉದಯರವಿ, ವಾಣೀನಿಲಾಸಪುರಂ, 
ಮೈಸೂರು 

ಕಾವ್ಯಾಲಯ, ಮೈಸೂರು 

ಅಮರಕಲಾನಿಕೇತನ, ಬೆಂಗಳೂರು 

ಧರ್ಮಪ್ರಕಾಶ ಮುದ್ರಣಾಲಯ, 
ಮಂಗಳೂರು 

ಮುದ್ರಣ (?), ಮೈಸೂರು 

ಮುದ್ರಣ (?). ಮೈಸೂರು 

೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 

ಜಯಕರ್ಣಾಟಕ ಗ್ರಂಥಮಾಲೆ, ಧಾರವಾಡ 

ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯೫ 


ಬಾಲಸಾಹಿತ್ಯ ಮಂಡಲಿ, ಮಂಗಳೂರು 


೧೦೮೦ 


೧೦೮೧ 


೧೦೮೨ 


೧೦೮೩ 


೧೦೮೪ 
೧೦೮೫ 


೧೦೮೬: 


೧೦೮೭ 
೧೦೮೮ 
೧೦೮೯ 
೧೦೯೦ 
೧೦೯೨ 
೧೦೯೨ 


೧೦೯೩ 


೧೦೯೪ 
೧೦೯೫ 
೧೦೯೬ 


೧೦೯೭ 
೧೦೯೮ 
೧೦೯೯ 
೧೧೦೦ 
೧೧೦೧ 
೧೧೦೨ 
೧೧೦೩4 
೧೧೦೪ 


೧೧೦೫ 


ಮಹಾಂತೇ. 


ಮಹಾಂತೇಶ್ವರ ಪುರಾಣ 
ಮಹಾತ್ಯಾಗ 


ಮಹಾ ತ್ಮಾ 
ಮಹಾದೇವಿಯಕ್ಕನ ವಚನಗಳು 


ನೇಮಿನಾಥ ಪುರಾಣ 
ಮಹಾಪೂರ 
ಮನೆಗೆ ಬಂದ ಮಹಾಲಕ್ಷ್ಮಿ 


ಶ್ರೀಮನ್ಮಹಾರಾಜರವರ 
ವಂಶಾವಳಿ (ಭಾಗ 1-11) 

ಮಹಾಲಿಂಗೇಂದ್ರ ವಿಜಯ 
(ಭಾಗ 8-11) 

ಮಹಾದೇವಿಯಕ್ಕ ನವರ ಸಾಹಿತ್ಯ 


ಮಳೆಯೆರಾಜದೇವರ ರಗಳೆ 
ಮಾಂಗಲ್ಯ 
ಮಾಂದಳಿರು 


ಮಾಡಿ ಮಡಿದವರು 
ಮಾತನಾಡುವ ಕಲ್ಲು 

ಕೇವಲ ಮಾತೃಭೂಮಿಗಾಗಿ 
ಮಾದಾರ ದೂಳಯ್ಯನ ವಚನಗಳು 
ಮಾಧವಕರುಣಾವಿಲಾಸ 
ಮಾನಕಂಜರ ರಗಳೆ 

ಮಾನವ ಹಿತಸಾಧಕರು 


ಮಾವನ ಮನೆ 


ಮಾಡಿದ್ದುಣ್ಣೋ ಮಹಾರಾಯ 
ಮಾತಿನ ಮಲ್ಲಿ 
ಮಾಯಾವಿ 


ಕಂಬದ ಮಾರಿತಂದೆಯ ವಚನಗಳ 
ಮಾರ್ಟನನ ಸಾಹಸ 

ಮಾಲತೀ ಮಂದಿರ 
ಮಾರ್ಕ್ಸ್‌ವಾದ 

ಮಾವಿನ ತೋಪು 

ಮಿಂಚಿನ ಹುಡಿ 

ಮಿತವ್ಯಯ 
ಮಿತ್ರವಿಂದಾಗೋವಿಂದಂ 


ಮಿಶ್ರಸ್ತೋತ್ರಗೀತೆ 


ಸಂಕ್ಷಿಪ್ತ ಸೂಚಿ: 


ಚನ್ನ ಕವಿ 
ಎಂ. ಆರ್‌. ಶ್ರೀನಿವಾಸಮೂರ್ತಿ 


ಅನು! ಜಿ. ಆರ್‌. ಹೆಗ್ಗಡೆ 
ಮಹಾದೇವಿಯಕ್ಕ 
(ಸಂ॥ (1) ಚನ್ನಮಲ್ಲಿ ಕಾರ್ಜುನ 
(11) ಗಿರಿಜಾಶಂಕರ) 
ಮಹಾಬಲ ಕವಿ 
ಕುಲಕರ್ಣಿ ಶೇಷಗಿರಿರಾವ್‌ 
ತ. ರಾ. ಸು, 


ಬಿ. ರಾಮಕೃಷ್ಣ ರಾವ್‌ 
ಣು 
ಮಹಾದೇವ 


ಬಿ. ಸಿ, ಜವಳಿ, 
ಮಲ್ಲಾ ಬಾದಿ ವೀರಭದ್ರಪ್ಪ 
ಹರಿಹರ 
ಚಿ. ಸದಾಶಿವಯ್ಯ 
ಪು. ತಿ. ನರಸಿಂಹಾಚಾರ್‌ 


ಬಸವರಾಜ ಕಟ್ಟೀಮನಿ. 
ಆನಂದಕಂದ 

ಜಿ. ಎಚ್‌. ಹೊಸೂರ 
ಮಾದಾರ ದೂಳಯ್ಯ 
ಗಳಗನಾಥ 

ಹರಿಹರ 

ಬಿ. ಡಿ. ಮಾಧವ ಬಾಳಿಗ 


ದಾಶರಥಿ ದೀಕ್ಷಿತ್‌ 


ಎಂ. ಎಸ್‌. ಪುಟ್ಟಣ್ಣ 

ಜಿ.ಪಿ. ರಾಜರತ್ನ್ನಂ 

ಎಂ. ವೆಂಕಟಾದ್ರಿ ಶಾಸಿ 
ಇದ 


ಕಂಬದ ಮಾರಿತಂದೆ 
ಬಿ, ಶಂಕರಭಟ್ಟ 
ಹೊಸಮನೆ ಗುಡ್ಡ ಪ್ಪ 
ಗೌರೀಶ ಕಾಯಕಿಣಿ 
ಹಣಮಂತ ಪೀತಾಂಬರ ಜೋಶಿ 
ಕೃಷ್ಣಕುಮಾರ 
ರಾ. ನ. ಮಳಗಿ 
ಸಿಂಗರಾರ್ಯ (ಸಂ॥ 

ಮಂ. ಆ. ರಾಮಾನುಜಯ್ಯಂಗಾರ್‌ 
ಸಿದ್ಧರಾಮ (ಸಂ॥ 

ಶಿವಬಸವ ಸ್ವಾಮಿ) 


ಮ 
ಸಂಕ್ಷಿಪ್ತ ಕರ್ತೃ 


೧೯೩೦ 


೧೯೫೮ 


ಸು. ೧೧೬೦ 


೧೨೫೪ 
೧೯೩೮ 
೧೯೫೮ 


೧೯೧೬-೨೨ 


೧೮೭೦ 


೧೯೬೦ 


ಸು, ೧೨೦೦ 
೧೯೫೧ 
೧೯೫೮ 


೧೯೫೦ 
೧೯೪೯ 
೧೯೨೩ 
ಸು. ೧೧೬೦ 
೧೯೨೩ 
ಸು. ೧೨೦೦ 
೧೯೫೦ 


೧೯೫೯ 


೧೯೪೯ 
೧೯೫೧ 
೧೯೨೮ 


ಸು. ೧೧೬೦ 
೧೯೫೫ 
೧೯೫೨ 
೧೯೪೯ 
೧೯೩೩ 
೧೯೪೪ 
೧೯೫೫ 

ಸು. ೧೬೮೦ 


ಸು. ೧೧೬೦ 


33 
ಇತರ ವಿವರಗಳು 


ಧರ್ಮಪ್ರಕಾಶ ಮುದ್ರಣಾಲಯ, 
ಮಂಗಳೂರು 

೨ನೆಯ ಮುದ್ರಣ,ಸತ್ಯಶೋಧನ ಪ್ರಕಟನ 
ಮಂದಿರ, ಬೆಂಗಳೂರು 

ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ 

ಹಸ್ತಪ್ರತಿ: (?), ಓರಿಇ., ಮೈಸೂರು 

ಸದ್ಭರ್ಮದೀಪಿಕೆ, ಮೈಸೂರು 

ಬಿ. ಜಿ. ಸಂಕೇಶ್ವರ, ಗದಗ, ೧೯೬೩ 

ಹಸ್ತಪ್ರತಿ: (1), ಓರಿಇ., ಮೈಸೂರು 

ಮನೋಹರ ಗ್ರಂಥಮಾಲಾ, ಧಾರವಾಡೆ 

೩ನೆಯ ಮುದ್ರಣ, ಎಸ್‌. ಎರ್ಸ. ಎನ್‌. 
ಬುಕ್‌ ಡಿಪೋ, ಬೆಂಗಳೂರು 

ಗವರ್ನ್‌ಮೆಂಟ್‌ ಬ್ರಾಂಚ್‌ ಪ್ರೈಸ್‌, 
ಮೈಸೂರು 

ಹಸ್ತಪ್ರತಿ: ಸೆ, ಬಿ. ೧೦೪, ೧೪೭, ಓರಿಇ., 
ಮೈಸೂರು... 

ಪಂಪಾ ಸಾಹಿತ್ಯ ಪ್ರಕಟನಾಲಯ, 
ದಾವಣಗೆರೆ 

ಹೆಸ್ತಪ್ರತಿ: ಫೆ. ೩೫೮, ಓರೀಇ., ಮೈಸೂರು 

ಅನಂದ್‌ ಬ್ರದರ್ಸ್‌, ಬೆಂಗಳೂರು 

೨ನೆಯ ಮುದ್ರಣ, ಹೇಮಾವತೀ 
ಪ್ರ'ಕಾಶನ ಮಂದಿರ, ಗೊರೂರು 

ಉಷಾ ಸಾಹಿತ್ಯಮಾಲೆ, ಮೈ ಸೂರು 

ಸಮಾಜ ಪುಸ್ತಕಾಲಯ, ಧಾರವಾಡ 

ಹಸ್ತಪ್ರತಿ: ಕೆ. ೫೦೪, ಓರಿಇ., ಮೈ ಸೂರು 

ಗಳಗನಾಥ ಸುರಸ ಗ್ರಂಥಮಾಲೆ, ಹಾವೇರಿ 

ಹಸ್ತಪ್ರತಿ: ಫೆ. ೩ಿಳಲ, ಓರಿಣ,; ಮೈಸೂರು 

೨ನೆಯ ಮುದ್ರಣ, ಯು. ಆರ್‌. ಶೆಣೈ 
ಎಂಡ್‌ ಸನ್ಸ್‌, ಮಂಗಳೂರು 

೨ನೆಯ ಮುದ್ರಣ, ಸ್ಟಾಂಡರ್ಡ್‌ ಕ 
ಬುಕ್‌ ಡಿಪೋ, ಬೆಂಗಳೂರು 

೨ನೆಯ ಮುದ್ರಣ, ಕಾವ್ಯಾಲಯ,ಮೈೆ ಸೂರು 

ಅನಂದ್‌ ಬ್ರದರ್ಸ್‌, ಬೆಂಗಳೂರು 

ಎಸ್‌. ಎಸ್‌. ಎನ್‌. ಬುಕ್‌ ಡಿಪೋ, 
ಬೆಂಗಳೊರು 

ಹಸ್ತಪ್ರತಿ: ಕೆ.ಬಿ.೪೪೮,ಓರಿಇ.,ಮೈಸೂರು 

ಕನ್ನಡ ಪ್ರವಂಚ ಪ್ರಕಾಶನ, ಮಂಗಳೂರು 

ಪ್ರತಿಭಾ. ಗ್ರಂಥಮಾಲೆ, ಧಾರವಾಡ 

ಮಿಂಚಿನಬಳ್ಳಿ, ಧಾರವಾಡ 

ಜಯಕರ್ನಾಟಕ ಗ್ರಂಥಮಾಲೆ, ಧಾರವಾಡ 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

೨ನೆಯ ಮುದ್ರಣ, ಕರ್ಣಾಟಕ ಕಾವ್ಯ 
ಮಂಜರಿ, ಮೈಸೂರು, ೧೯೨೦ 

ಶಿವಶರಣ ವಾಜ್ಮಯ ಪ್ರಕಾಶನ, 
ಮೈಸೂರು, ೧೯೫೪ 


೧೧೧೦ 


೧೧೧೧ 


೧೧೧೨ 


೧೧೧೩ 
೧೧೧೪ 
೧೧೧೫ 
೧೧೧೬ 


೧೧೧೭ 
೧೧೧೮ 
೧೧೧೯ 
೧೧೨೦ 
೧೧೨೧ 


೧೧೨೨ 
೧೧೨೩ 
೧೧೨೪ 
೧೧೨೫ 


೧೧೨೬ 
೧೧೨೭ 
೧೧೨೮ 
೧೧೨೯ 
೧೧೩೦ 
೧೧೩೧ 
೧೧೩೨ 
೧೧೩೩ 
೧೧೩೪ 


ಮುಂಬರಾ. 


ಮುಕ್ಕಪು. 
ಮುಕ್ತಕಂ. 
ಮುಗಿಕ. 

ಮುಗಿಮ. 


ಮುಚ್ಚಿ ಬಾ. 
ಮುಡಿಗೆ. 
ಮುಡಿಹೂ. 
ಮುತ್ತೈದೆ. 
ಮುದ್ರಾಮಂ. 


ಮುನಿಮಾ. 
ಮುಮುತ್ತು. 
ಮುಯ್ಯಿ ಮು. 
ಮುರುಕು. 


ಮುಲ್ಲಾ ಶಾ. 
ಮುಸುಗ. 
ಮುಸುರ. 
ಮುಳ್ಳಿಹಾ. 
ಮುಳ್ಳುಬೇ. 
ಮೂಕಮ. 
ಮೂಪ್ರೇಮ. 
ಮೂರಾಬ. 
ಮೂರು. 


ಕ ರ ಗ್‌! 


ಮಿಶ್ರಾರ್ಪಣ (ಸಟೀಕು) 

ಮಾರೆ ಮತ್ತು ನಾನು 

ಮುಂಗಾಲ್‌ ಪುಟಗೆ 

ಮುಂಗಾರು ಮುಗಿಲು 

ಮುಂಬಯಿ ಇಲಾಖೆಯ 
ಭೂಗೋಳವು 

ಕನ್ನಡ ಮೊದಲನೇ ಪುಸ್ತಕ 
» ಎರಡನೇ ,, 


» ಮೂರನೇ ,, 


» ಐದನೇ » 


» ಆರನೇ 33 


The Journal of the Bombay 


Branch of the Royal 
Asiatic Society 
ಮುಕ್ಕ ಣ್ಣ ವಿರಾಟ ಪುರುಷ 
ಮುಕ್ತಕಂಠ 
ಮುಗಿಯದ ಕತೆ 
ಮುಗಿಲ ಮಲ್ಲಿ ಗೆ 


ಮುನಿಯನ ಮಾದರಿ 
ಮುಮುಕ್ತು ಸೋಪಾನ 


ಮುಯ್ಯಿಗೆ ಮುಯ್ಯಿ 
ಮುರುಕು ಮಂಟಪ 


ಮುಲಾ ಶಾಸ 
೧ 


ಮುಸುಗ ತೆಸೆಯೇ ಮಾಯಾಂಗನೆ 
ಮುಸುಟಿಯ ಚೌಡಯ್ಯನ ರಗಳೆ 


ಮುಳ್ಳಿನ ಹಾಸಿಗೆ 
ಮುಳ್ಳು ಬೇಲಿ 

ಮೂಕನ ಮಕ್ಕಳು 
ಮೂಕ ಪ್ರೇಮ 
ಮೂರಾಬಟ್ಟಿ 

ಮೂರು ಉಪನ್ಯಾಸಗಳು 


ಕನ್ನಡ ನಿಘಂಟು 


ಚನ್ನಬಸವ 

ಕುಡ್ಬಿ ವಾಸುದೇವ ಶೆಣೈ 

ಎನ್‌. ಕೆ. ಕುಲಕರ್ಣಿ 

(ಸಂ॥ ಯಂ. ಬಿ. ಮರಕಿಣಿ, 
ಶಂ. ಪಾ. ದೈತೋಟ) 

ಇ. ಪೆ. ನಿಂಬಾಳೆಕರ 


ಪಾಂಡುರೆಂಗ ವೆಂಕಟೇಶ ಚಿಂತಾಮಣಿ 
ಪೇಠಕರ 


ಗಂಗಾಧರಮಡಿವಾಳೇಶ್ವರ ತೂರಮುರಿ 


ವಿದ್ಯಾ ಇಲಾಖೆಯ ಕನ್ನಡ 
ಟ್ರಾನ್ಸಲೇಟರ 
ವೆಂಕಟ ರಂಗೋ ಕಟ್ಟ 


ಶ್ರೀರೆಂಗ 
ಅಂಬಿಕಾತನಯದತ್ತ 
ವಿ. ಎಂ. ಇನಾಂದಾರ 
ಕೃಷ್ಣ ಮೂರ್ತಿ ಪುರಾಣಿಕ 


ತ್ರಿವೇಣಿ 

ಹರಿಹರ 

ಅನು॥ ಪಿ. ಜಿಂಕೋಬಾಚಾರ್ಯ 
ಕೃಷ್ಣಮೂರ್ತಿ ಪುರಾಣಿಕ 
ಕೆಂಪುನಾರಾಯಣ 


ಜೆ. ಎ. ಎನ್‌. ರಾವ್‌ 
ಶಿವಾನಂದ ಸುಬ್ರಹ್ಮಣ್ಯ 
ಆ. ನ. ಕೃಷ್ಣರಾಯ 
ಎಸ್‌. ಅನಂತನಾರಾಯಣ 


ಚಂದ್ರಸಾಗರವರ್ಣಿ 

ಎಂ. ಎಸ್‌. ಪುಟ್ಟಣ್ಣ 

ಹರಿಹರ 

ಪಂ. ಮೂ, ರುದ್ರಮುನಿಸ್ವಾಮಿ 
ಚಾಲುಕ್ಕ 
ಶ್ರೀನಿವಾಸ 

ವಿಶಾಲಾಕ್ಷಿ ನಾರಾಯಣರಾವ್‌: 
ಪಿ. ಎಂ. ಇನಾಂದಾರ್‌ 
ಗೋವಿಂದ ಪೈ 


ಸು. ೧೧೬೦ 
೧೯೪೮ 
೧೯೪೪ 
೧೯೫೩ 
೧೯೧೬ 
೧೯೦೨ 
೧೮೯೯ 


೧೮೬೬ 


೧೮೯೬ 


ಇತರ ವಿವರಗಳು 


ಹಸ್ತಪ್ರತಿ: ಕೆ. ೧೮೮, ಓರಿಇ., ಮೈಸೂರು 
ಪ್ರಭಾತ ಅಫೀಸು, ಮಂಗಳೂರು 

ಸಾಧನ ಪ್ರೆಸ್‌, ಧಾರವಾಡ 

ಜನಪ್ರಿಯ ಸಾಹಿತ್ಯ, ಪುತ್ತೂರು 


೯ನೆಯ ಮುದ್ರಣ, ಗವರ್ನ್‌ಮೆಂಟ್‌ 
ಸೆಂಟ್ರಲ್‌ ಬುಕ್‌ ಡಿಪೋ, ಮುಂಬಯಿ 
ಆನೆಯ ಮುದ್ರಣ, ಗವರ್ನ್‌ಮೆಂಟ್‌ 
ಸೆಂಟ್ರಲ್‌ ಬುಕ್‌ ಡಿಪೋ, ಮುಂಬಯಿ 
೫ನೆಯ ಮುದ್ರಣ, ಗವರ್ನ್‌ಮೆಂಟ್‌ 
ಸೆಂಟ್ರಲ್‌ ಬುಕ್‌ ಡಿಪೋ, ಮುಂಬಯಿ 
೫ನೆಯ ಮುದ್ರಣ, ಗವರ್ನ್‌ಮೆಂಟ್‌: 
ಸೆಂಟ್ರಲ್‌ ಬುಕ್‌" ಡಿಪೋ, ಮುಂಬಯಿ 
೫ನೆಯ ಮುದ್ರಣ, ಗವರ್ನ್‌ಮೆಂಟ್‌ 
ಸೆಂಟ್ರಲ್‌ ಬುಕ್‌ ಡಿಪೋ, ಮುಂಬಯಿ 
೩ನೆಯ ಮುದ್ರಣ, ಗವರ್ನ್‌ಮೆಂಟ್‌ 
ಸೆಂಟ್ರಿಲ್‌ ಬುಕ್‌ ಡಿಪೋ, ಮುಂಬಯಿ 


ರೆಂಗಮಂಗ ಪ್ರಕಾಶನ, ಧಾರವಾಡ 

ಸಮಾಜ ಪುಸ್ತಕಾಲಯ, ಧಾರವಾಡ 

ದೀಪದಾನ ಪ್ರಕಾಶನ, ಧಾರೆವಾಡ 

೨ನೆಯ ಮುದ್ರಣ, ಸುದರ್ಶನ ಪ್ರಕಾಶನ, 
ತಿಪಟೂರು 

ಶರಣ ಸಾಹಿತ್ಯ, ಬೆಂಗಳೂರು, ೧೯೫೩ 

ಅನ೦ದ ಗ್ರಂಥಮಾಲಾ, ಹುಬ್ಬಳ್ಳಿ 

ವಿದ್ಯಾನಿಧಿ ಪ್ರಕಾಶನ, ಮೈಸೂರು 

ವೆಸ್ಲಿ ಪ್ರೆಸ್‌ ಮತ್ತು ಪಬ್ಲಿ ಹಿಂಗ್‌ ಹೌಸ್‌, 
ಮೈಸೂರು, ೧೯೫೩ 

ಮನೋಹರ ಗ್ರಂಥಮಾಲಾ, ಧಾರವಾಡ 

ಮುದ್ರಣ (?), ಮೈಸೂರು 

ಆನಂದ್‌ ಬ್ರದರ್ಸ್‌, ಬೆಂಗಳೂರು 

೨ನೆಯ ಮುದ್ರಣ, ಶಾರದಾ ಮಂದಿರೆ, 
ಮೈಸೂರು 

ಹಸ್ತಪ್ರತಿ: ಫೆ.ಎ.೨೩೮,ಓಿರಿಇ., ಮೈಸೂರು 

ದಿ ಸವರ್‌ಪ್ರಿಂಟಂಗ್‌ವರ್ಕ್ಸ್‌,ಬೆಂಗಳೂರು 

ಹಸ್ತಪ್ರತಿ: ಫೆ. ೩೫೮, ಓರಿಇ,, ಮೈ ಸೂರು 

ಭಾರತೀ ಪ್ರಕಾಶನ, ಮೈಸೂರು 

ಲಲಿತ ಸಾಹಿತ್ಯಮಾಲೆ, ಧಾರವಾಡ 

ಬೆಂಗಳೂರು ಪ್ರೆಸ್‌, ಬೆಂಗಳೂರು 

ಕಾವ್ಯಾಲಯ, ಮೈಸೂರು 

ಉಷಾ ಸಾಹಿತ್ಯಮಾಲೆ, ಮೈಸೂರು 

ಕನ್ನಡ ರಿಸರ್ಚ್‌ ಆಫೀಸು, ಧಾರವಾಡ 


೧೧೪೨ 


೧೧೫೫ 


೧೧೬೦ 


ಸಂಕ್ಷಿಪ್ತ 


ಮೂರುದಾ. 
ಮೂರ್ತಿಕಾ. 
ಮೂಲರಾ. 
ಮೂಲಾನ. 
ಮೆಂಕೆಮಿಂ. 
ಮೆಟಕಿರ. 
ಮೇದಿಮ. 


ಮ್ಮೆಅರಿ. 
ಮೈಔಗಿ. 


ಮೈಗೆಜೆ. 
ಮೈರಾಕಾ. 


ಮೈಲಿಮಾ. 


ಮೈವಾಸ್ತು. 


ಹೆಸರು 


ಮೂರು ದಾರಿಗಳು 

ಮೂರ್ತಿ ಮತ್ತು ಕಾಮಕಸ್ತೂರಿ 
ಮೂಲಕ ರಾಮಾಯಣ 
ಮೂಲಾನಕ್ಸ ತ್ರ 
ಮೆಜಮಿಂಡಯ್ಯನ ವಚನಗಳು 
ಮೆಜಕೆಮಿಂಡದೇವರ ರಗಳೆ 
ಮೇದಿನಾಪುರದ ಮಲ್ಲ 


Mysore Archaelogical 
Reports (1908-1946) 
ಮೈಸೂರು ಔಷಧಿ ಗಿಡಗಳು 


Mysore Gazetteer 1-V 
ಮೈರಾವಣನ ಕಾಳಗ 


ಮೈಲಿಕಲ್ಲಿ ನೊಡನೆಮಾತುಕತೆಗಳು 


ಮೈ ಸೂರು ದೇಶದ ವಾಸ್ತು ಶಿಲ್ಪ 
ಮೈಸೂರು ಮೆಯ್ಸಿರಿ ಅಥವಾ ಶ್ರೀ 
ನಾಲ್ವಡಿಕೃಷ್ಣರಾಜೇಂದ್ರಮಹಿಮೆ 
ಮೊಗ್ಗು 

ಮೊನೆಯಿಡುವರ ರಗಳೆ 

ಮೊಗ ಪಡೆದ ಮನ 


ಗಾಯ್‌ ಡಿ ಮೊಪಾಸಾನ ಕತೆಗಳು 
ಮೊದ್ದು ಮಗು 
ಮೋಕ್ಷಮಾರ್ಗ ಪ್ರದೀಪಿಕೆ 


ಮೋಜಿನ ಜೀವನ ಅಥವಾ 
ಹೊಂಚುಗಾರರ ಸಂಚು 

ಮೋಗಲ ಬಾದಶಾಹಿ 

ಮೋಹನ ತರಂಗಿಣಿ 


ಮೋಹದ ಬಲೆಯಲ್ಲಿ 

ಮೋಹಿನೀ ಅಥವಾ ನಿಂದಳರ 
ನಡವಳಿ 

ಮೋಳಿಗೆಯ್ಯನ ಪುರಾಣ 


ಮೋಳಿಗೆಯ ಮಾರಯ್ಯ ಮತ್ತು 
ರಾಣಿ ಮಹಾದೇವಿಯವರ 
ವಚನಗಳು 

ಯಕ್ಷಗಾನ ಸಾಹಿತ್ಯ 

ಯಕ್ಷಪ್ರಶ್ನೆ ಅಥವಾ ಬರಲಿರುವ 
ಸಮಾಜ : 

ಯಕ್ಷಗಾನ ಬಯಲಾಟ 

(ಯಕ್ಷಗಾನ) ಗಿರಿಜಾ ಕಲ್ಕಾಣ 


ಯಶವಂತ ಚಿತ್ತಾಲ 
ದ. ರಾ. ಬೇಂದ್ರೆ 

? 
ಶೇಷನಾರಾಯಣ 
ಮೇಜೆಮಿಂಡಯ್ಯ 
ಹರಿಹರ 
ಗುರುರಾಜ ಜೋಶಿ 


ಎಸ್‌. ಜಿ. ನರಸಿಂಹಾಚಾರ್‌ 


ಸಿ. ಹಯೆವದನರಾವ್‌ 
ಕುಮಾರ ವಾಲ್ಮೀಕಿ (Aol 


ಮಂ.ಆ. ರಾಮಾನುಜಯ್ಯಂಗಾರ್‌) 


ಶಿವರಾಮ ಕಾರಂತ 


ಬಿ. ನೆಂಕೋಬರಾವ್‌ 
ಬ್ರ ಶ್ರೀನಿವಾಸ ರಂಗಾಚಾರ್ಯ 


ಜಯಲಕ್ಷ್ಮೀ ಆರ್‌. ಶ್ರೀನಿವಾಸನ್‌ 
ಹರಿಹರ 
ಶಿವರಾಮ ಕಾರಂತ 


ಅನು॥ ಗೋವಿಂದ ವೆಂಕಟೀಶ ಚುಳಕಿ 


ನವಗಿರಿನಂದ 

ವಿಜಯದಾಸ (ಸಂ॥ 
ಹನುಮಂತರಾವ ವಕೀಲ) 

ಜಾನಕೀತನಯ 


ರಾ. ಹ. ದೇಶಪಾಂಡೆ - 
ಕನಕದಾಸ (ಸಂ॥ 


ಮಂ. ಆ. ರಾಮಾನುಜಯ್ಯ ೦ಗಾರ್‌) 


ಬಸವರಾಜ ಕಟ್ಟೀಮನಿ 
ಗದಿಗೆಯ್ಯಾ ಹುಚ್ಚಯ್ಯಾ 

ಹೊನ್ನಾಪುರ ಮಠ 
ಗೌರವಾಂಕ 


(ಸಂ॥ ಸಂ. ಶಿ. ಭೂಸನೂರಮಠ) 
ಮೋಳಿಗೆಯ ಮಾರಯ್ಯ ರಾಣಿ ಮಹಾ 


ದೇವಿ (ಸಂ ಚೆನ್ನಪ್ಪ ಉತ್ತಂಗಿ, 
ಸಂ. ಶಿ. ಭೂಸನೂರಮಠ) 

ಳೆ. ಎಂ. ಕೃಷ್ಣರಾವ್‌ 

ಶಂ. ಬಾ. ಜೋಶಿ 


ಶಿವರಾಮ ಕಾರಂತ 
ಅಳಿಯ ಲಿಂಗರಾಜ 


೧೯೫೨ 


೧೯೨೭-೩೦ 
ಸು. ೧೫೦೦ 


೧೯೪೮ 


೧೯೫೯ 
೧೯೩೩ 


೧೯೪೩ 
ಸು. ೧೨೦೦ 
೧೯೫೦ 
೧೯೪೨ 
೧೯೫೪ 
ಸು, ೧೭೨೫ 


೧೯೫೧ 


೧೮೯೫ 
ಸು. ೧೫೫೦ 


೧೯೫೨ 
೧೯೧೧ 


ಸು. ೧೬೦೦ 


ಸು. ೧೧೬೦ 


೧೯೫೬ 


೧೯೪೮ 


೧೯೫೭ 
೧೮೨೩-೭೪ 


39 
ಇತರ ವಿವರಗಳು 


ಮನೋಹರ ಗ್ರಂಥಮಾಲಾ, ಧಾರವಾಡ 

ಪ್ರತಿಭಾ ಮುದ್ರಣ, ಧಾರವಾಡ 

ಹಸ್ತಪ್ರತಿ: ಕೆ.ಬಿ.೧೯೧,ಓರಿಇ.,ಮೈಸೂರು 

ಕಾವ್ಯಾಲಯ, ಮೈ ಸೂರು 

ಹಸ್ತ ಪ್ರತಿ: ಕೆ.ಬಿ.೪೮, ಓರಿಇ., ಮೈಸೂರು 

ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 

೨ನೆಯ ಮುದ್ರಣ, ಮನೋಹರ 
ಗ್ರಂಥಮಾಲಾ, ಧಾರವಾಡ 

ಮೈಸೂರು ಆರ್ಕಿಯಲಾಜಿಕಲ್‌: 
ಡಿನಾರ್ಟ್‌ಮೆಂಟ್‌, ಮೈಸೂರು 

ಮೈಸೂರು ಗವರ್ನಮೆಂಟ್‌ಬೊಟಾನಿಕಲ್‌ 
ಸೀರೀಸ್‌ ಬುಲೆಟಿನ್‌, ಬೆಂಗಳೂರು 

ಗವರ್ನ್‌ಮೆಂಟ್‌ ಪ್ರೆಸ್‌, ಬೆಂಗಳೂರು 

ಕರ್ಣಾಟಕ ಕಾವ್ಶಕ ಲಾನಿಧಿ, 
ಮೈಸೂರು, ೧೯೧೩ 

೩ನೆಯ ಮುದ್ರಣ, ಹರ್ಷ ಪ್ರಕಟಣಾಲಯ, 
ಪುತ್ತೂರು, ೧೯೬೬ 

ವಿಚಾರ ಸಾಹಿತ್ಯ (ಪ್ರೈ) ©. ಬೆಂಗಳೂರು 

ಪಂಟಚಾಚಾರ್ಯೆ ಎಲೆಕ್ಟ್ರಿಕ್‌ ಪ್ರೆಸ್‌, 

ಸೂರು 

ಬೆಂಗಳೂರು ಪ್ರೆಸ್‌, ಬೆಂಗಳೂರು 

ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 

೨ನೆಯ ಮುದ್ರಣ, ಹರ್ಷಮುದ್ರಣ 
ಪ್ರಕಟನಾಲಯ, ಪುತ್ತೂರು 

ಮನೋಹರ ಗ್ರಂಥಭಾಂಡಾರ, ಧಾರವಾಡ 

ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲಿ, 
ಲಿಂಗಸೂಗೂರು, ೧೯೪೬ 

ಶೇಷಾಚಲ ಗ್ರಂಥಮಾಲೆ, ಧಾರವಾಡ 


ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೧೩ 

ಶಾರದಾ ಪ್ರಕಟಿನಾಲಯ, ಬೆಂಗಳೂರು 

ವಿದ್ಯಾವರ್ಧಕ ಸಂಘ, ಧಾರವಾಡ 


ವೀರಭದ್ರಪ್ಪ ಹಾಲಬಾವಿ, 
ಧಾರವಾಡ, ೧೯೫೧ 

ವೀರಭದ್ರಪ್ಪ ಹಾಲಬಾವಿ, 
ಧಾರವಾಡ, ೧೯೫೦ 


ಮಿಂಚಿನಬಳ್ಳಿ ಕಾರ್ಯಾಲಯ,ಧಾರವಾಡ 
ಪರ್ಣಕುಟ ಗ್ರಂಥಮಾಲೆ, ಗೋಕರ್ಣ 


ಹರ್ಷಮುದ್ರಣಪ್ರಕಟನಾಲಯ,ಪುತ್ತೂರು 
೨ನೆಯ ಮುದ್ರಣ, ವಾಗೀಶ್ವರೀ 
ಮುದ್ರಾ ಕ್ಷರಶಾಲೆ, ಬೆಂಗಳೂರು 


೧೧೯೬ 
೧೧೯೭ 


ಯಚೋರ. 


ಯಚ್ಚಮ.. 
ಯದುರಾ. 


ಯನಳ. 


ಯಮದೂ. 
ಯಯಾತಿ. 
ಯವಿಪ. 

ಯಶೋಚ: 


(ಯಕ್ಷಗಾನ) ಚೋರಬಸವೇಶ್ವರ 


ಚರಿತ್ರೆ 


ಯಚ್ಚಮನಾಯಕ 
ಯದುಮಹಾರಾಜ 


(ಯಕ್ಷಗಾನ) ನಳಚರಿತ್ರೆ 


ಯಮದೂತ 

ಯಯಾತಿ ನಾಟಕಂ 
(ಯಕ್ಷಗಾನ) ವಿರಾಟಿ ಪರ್ವ 
ಯಶೋಧರ ಚರಿತೆ 


ಯಶೋದಧರಾ 


. ಯಾತ್ರಿಕ 


ಯಾದವಗಿರಿ ಮಾಹಾತ್ಮ್ಯ 
32 
ಯಾದವಾಭ್ಕುದಯ 
ಯಾರು ಹೊಣೆ? 
ಯೋಗಾಂಗ ವಿಭೂಷಣ 


ಯೋಧತ್ರಯರು 
ರಂಗಣ್ಣನ ಕನಸಿನ ದಿನಗಳು 


ರಂಗನಾಯಕಿ 
ರಂಗರೋಹಿಣಿ 
ರಂಗಮ್ಮನ ವಶಾರೆ 
ರಕ್ತಧ್ವನಿ 

ರಕ್ತದ ರೂಪಾಯಿ 
ರೆಕ್ತ ಸರೋವರ 
ರಕ್ಷಾಶತಕ 


ರಘುವಂಶ 
ರತ್ನಕರಂಡಕ 
ರತ್ನಗೋಲ 
ರತ, ಶಾಸ 

ದ್‌ 
ರತ್ನಾವತೀ ಕಲ್ಯಾಣ 


ರೆತ್ಲಾಕರಾಧೀಶ್ವರ ಶತಕಂ 


ರನ್ಮಳಂದ 
ಕನ್ನಡ-ಕನ್ನಡ ಶಬ್ದಕೋತ 


ಕನ್ನಡ ನಿಘಂಟು 


ಮಹಾಂತ ದೇಶಿಕೇಂದ್ರ 


ಗರೂಡ ಸದಾಶಿವರಾಯ 
ಕೆರೂರ ವಾಸುದೇವಾಚಾರ್ಯ 


ಕೆಂಪಯ್ಯ (Roll 
ಉಪ್ಪಾರಹಳ್ಳಿ ರಾಮಯ್ಯ) 
ರಾ. ಮೊ. ವಿಶ್ವಾಮಿತ್ರ 
ಶಾ. ವೆಂಕಟಿರಮಣಯ, 
ರಾಮಾತ ಜ ವಿಷು 
[3 ಣು 
ಜನ್ನ (ಸಂ॥ (1) ಮಂ. ಆ. 
ರಾಮಾನುಜಯ್ಯಂಗಾರ್‌ ; 
(i) ಕ. ವೆಂ. ರಾಘವಾಚಾರ್‌) 


ಶ್ರೀನಿವಾಸ 


ರಂಗನಾಥ ದಿವಾಕರೆ 
ತಿಮ್ಮ ಕವಿ 
ವೆಂಕಟಾರೃ ಶಿಷ್ಯ 
ಪೆರಡಾಲ ಕೃಷ್ಣ ಯ 
ಜು ಫಿ 
ಬಿ. ಆರ್‌. ವಾಡನ್ಪಿ 
ಗುರುಬಸವ 


ಬಿ. ಡಿ. ಮಾಧವ ಬಾಳಿಗ 
ಎಂ. ಆರ್‌, ಶ್ರೀನಿವಾಸಮೂರ್ತಿ 


ಅಶೃತ 
ಛಿ 
ಕೃಷ್ಣಮೂರ್ತಿ ಪುರಾಣಿಕ 
ನಿರಂಜನ 
ಶ್ರೀರಾಮ ಪಾಟೀಲ 
ಸೇವ ನಮಿರಾಜಮಲ್ಲ 
ಕುಳಕುಂದ ಶಿವರಾಯ 
ಹರಿಹರ (ಸಂ! ಶಿ. ಶಿ. ಬಸವನಾಳ) 


ಅನು! ಕಲಮಡಿ ನರಹರಿರಾಯ 
ಆಯೆತವರ್ಮ 
ರಮೇಶ: 
ಬಾಲವೈದ್ಯದ ಚೆಲುವ 
ನಂದಳಿಕೆ ಲಕ್ಷ್ಮೀನಾರಣಪ್ಪ (ಸಂ॥ 
ಹೆರಗದ ಸುಬ್ಬಣ್ಣ ಪ್ರಜು) 
ರತ್ನಾಕರವರ್ಣಿ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಅ.ರಾಮಾನುಜಯ್ಯಂಗಾರ್‌) 


ರನ 
ಎಚ್‌. ವಿ. ರಮಾಕಾಂತರಾವ್‌ 


ಮ 
ಸಂಕ್ಷಿಪ್ತ ಹೆಸರು ಕರ್ತೃ 
೪ 


ಸು. ೧೮೦೦ 


೧೯೩೨ 
೧೯೩೭ 


೧೯೫೧ 


ಇತರ ವಿವರಗಳು 


ಉಮಾಮಹೇಶ್ವರ ಮುದ್ರಾ ಕ್ಷರಶಾಲೆ, 
ವ 
ಚಿತ್ತೂರು, ೧೮೮೬ 
೩ನೆಯ ಮುದ್ರಣ, ಧೀರೇಂದ್ರ 
ವಾಸುದೇವಾಚಾರ್ಯ ಕೆರೂರೆ, 
ಬಾಗಲಕೋಟಿ 
ಮುದ್ರಣ (?), ಬೆಂಗಳೂರು, ೧೮೬೯ 


ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಮಹಾವೀರ ಮುದ್ರಾಲಯ, ಬೆಳಗಾವಿ 
ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ 
ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೧೧ 
೩ನೆಯ ಮುದ್ರಣ, ರಾಮಚಂದ್ರ 
ಬುಕ್‌ಡಿಪೋ, ಮೈಸೂರು, ೧೯೪೯ 
೪ನೆಯ ಮುದ್ರಣ, ಜೀವನ 
ಕಾರ್ಯಾಲಯ, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಹಸ್ತ ಪ್ರತಿ: ಕೆ. ಬಿ.೫೫, ಓರಿಇ., ಮೈ ಸೂರು 
ಹಸ್ತಪ್ರತಿ: ಕೆ.ಎ.೨೭೭,ಓರಿಇ.,ಮೈಸೂರು 
ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ 
ಮನೋಹರ ಗ್ರಂಥಭಾಂಡಾರ, ಧಾರವಾಡ 
ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 
ಯು. ಆರ್‌. ಶೆಣೈ ಎಂಡ್‌ ಸನ್ಸ್‌, 
ಮಂಗಳೂರು 
೨ನೆಯ ಮುದ್ರಣ, ಸತ್ಯಶೋಧನ ಪ್ರಕಟನ 
ಮಂದಿರ, ಬೆಂಗಳೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ವಾಹಿನಿ ಪ್ರಕಾಶನ, ಬೆಂಗಳೂರು 
ಸುವರ್ಣಭಾರತೀ ಗ್ರಂಥಮಾಲೆ, ಬೆಳಗಾವಿ 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 
ಪರ್ಣಕುಟಿ ಗ್ರಂಥಮಾಲೆ, ಗೋಕರ್ಣ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ, 
ಧಾರವಾಡ, ೧೯೫೨ 
ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 
ಹಸ್ತಪ್ರತಿ: ಳೆ. ಎ.೨೦೯,ಓರಿಇ.,ಮೈಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಹಸ್ತಪ್ರತಿ: ಕೆ.ಬಿ. ೬೯, ಓರಿಇ.,ಮೈ ಸೂರು 


ಕರ್ಣಾಟಕ ಕಾವ್ಯಮಂಜರಿ, 
ಮೈಸೂರು, ೧೮೯ಕ್ನಿ 


ಹಸ್ತಪ್ರತಿ: ಕೆ.ಎ.೨೫೩,ಓರಿಇ.,ಮೈಸೂರು 
ಕುಲಕರ್ಣಿ ಬುಕ್‌ ಡಿಪೋ, ಹುಬ್ಬಳ್ಳಿ 


ರಾಮಾಸಂ. 
ರಾಮೂಕ. 
ರಾಯಕ. 


ಹೆಸರು ಕರ್ತೃ 

ರಸರೆತ್ಸಾಕರ ಸಾಳ್ವ (ಸಂ॥ ಎ. ವೆಂಕಟರಾವ್‌, 
ಎಚ್‌. ಶೇಷ ಅಯ್ಯಂಗಾರ್‌) 

ರಾಗಿಣಿ ಭಾರತೀಪ್ರಿಯೆ 

ರಾಘವಾಂಕ ಚರಿತೆ ಚಿಕ್ಕ ನಂಜೇಶ (ಸಂ॥ಸ.ಸ.ಮಾಳವಾಡ) 

ರಾಮಚಂದ್ರ ರಮಾನಂದ ಅಮಾನ್‌ 

ರಾಜಕೀಯ ಪಕ್ಷಗಳು ರಾಜಗೋಪಾಲರಾಷ್‌ 

ರಾಜಯೋಗಿ ಆನಂದಕಂದ 

ರಾಜರಾಜೇಂದ್ರವಲ್ಲಭ ಮಚ್ಚಿ ಮಲೆಶಂಕರನಾರಾಯಣರಾವ್‌, 
ಎಂ. ರಾಜೀವಿಬಾಯಿ 

ರಾಜಶೇಖರವಿಳಾಸಂ ಷಡಕ್ಷರ ದೇವ (ಸಂ॥ 


(1 ಪಿ. ಆರ್‌. ಕರಿಬಸವಶಾಸ್ತ್ರಿ ; 
(11) ಆರ್‌. ಸಿ. ಹಿರೇಮಠ, 
ಎಂ. ಎಸ್‌. ಸುಂಕಾಪುರ) 


ರಾಜಸೂಯ ಕೆ. ನೆಂಕಟರಾಮಪ್ಪ, 
ಎನ್‌. ಪ್ರಹ್ಲಾದರಾವ್‌ 
ರಾಜಾರಾಣಿ ದೇಖೊ ಹಿರೇಮಲ್ಲೂರ ಈಶ್ವರನ್‌ 
ರಾಜಾ ಮಲಯೆಸಿಂಹ ಶ್ರೀನಿನಾಸಾಚಾರ್ಯ 
(ಭಾಗ 1) 


ಭಾರತೀಯ ಚಿತ್ರಕಲೆಯಲ್ಲಿ ಅ. ನ. ಕೃಷ್ಣರಾಯ 
ರಾಜಾ ರವಿವರ್ಮನ ಸ್ಥಾನ 
ರಾಜೇಂದ್ರನಾಮೆ (Roll (1) — 


(11) ಡಿ. ಎನ್‌. ಕೃಷ್ಣಯ್ಯ, 
ಎಂ. ಎಸ್‌. ಸುಬ್ಬರಾಯ) 


ರಾಜ್ಯಶಾಸ್ತ್ರ ಡಿ. ಪಿ. ಗುಂಡಪ್ಪ 

ರಾಜ್ಯಾಂಗ ತತ್ವಗಳು 54 

ರಾಣಾ ರಾಜಸಿಂಹ -| ಗಳಗನಾಥ 

ಶ್ರೀ ರಾಮಕೃಷ್ಣ ಪರಮಹಂಸರ ಜಿ. ಎಚ್‌ ಹೊನ್ನಾಪುರಮಠ 
ಸತ್ಯಥೆಗಳು 

ರಾಮಧಾನ್ಯ ಚರಿತ್ರೆ ಕನಕದಾಸ 

ರಾಮನವಮಿ ಶ್ರೀನಿವಾಸ 

ರಾಮರಾಜ್ಯ ಜಿ.ಪಿ. ರಾಜರತ್ನಂ 

ರಾಮವಿಜಯ ಕಾವ್ಯ ದೇವಪ್ಪ 

ರಾಮಾಚಾರಿಯ ನೆನಪು ಪು. ತಿ. ನರಸಿಂಹಾಚಾರ್‌ 

ಶ್ರೀ ರಾಮಾಶ್ವಮೇಧಂ ಮುದ್ದಣ (ಸಂ॥ 


(1) ಎಸ್‌. ಜಿ. ನರಸಿಂಹಾಚಾರ್‌, 
(1) ಮಂ. ಆ.ರಾಮಾನುಜಯ್ಯಂಗಾರ್‌) 


ಕರ್ಣಾಟಕ ರಾಮಾಯಣ ಸಂಗ್ರಹೆ| ಎಚ್‌. ಲಿಂಗರಾಜ ಅರಸ್‌ 
ರಾಮೂನ ಕತೆಗಳು ಕೃಷ್ಣಮೂರ್ತಿ ಪುರಾಣಿಕ 
ರಾಯರ ಕತೆಗಳು ಎನ್‌. ಸೂರಪ್ಪ 


ಸು. ೧೫೫೦ 


೧೯೫೪ 
ಸು. ೧೬೫೦ 


39 
ಇತರ ವಿವರಗಳು 


ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೩೨ 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

ಶ್ರೀ ಬಾಲಲೀಲಾ ಮಹಾಂತ 
ಶಿನಯೋಗೀಶ್ವರ ಗ್ರಂಥಮಾಲೆ, 
ಧಾರವಾಡ, ೧೯೫೪ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

೨ನೆಯ ಮುದ್ರಣ, ಮನೋಹರ 
ಗ್ರಂಥಮಾಲಾ, ಧಾರವಾಡ 

ಕೆನರಾ ಕೊಲೇಜ್‌; ಬುಕ್‌ ಕಂಪನಿ, 
ಮಂಗಳೂರು - 

೨ನೆಯಮುದ್ರಣ, ಬಿ.ಎ.ಕೋದಂಡರಾಮ 
ಬುಕ್‌ ಡಿಪೋ, ಮೈ ಸೂರು 

ಕರ್ನಾಟಕ ವಿಶ್ವವಿದ್ಯಾಲಯ, 
ಭಾರವಾಡ, ೧೯೬೨ 

ಸಾಹಿತ್ಯ ಕಂಟೀರ, ಬೆಂಗಳೂರು. 


ಕಲ್ಪನಾ ಗ್ರಂಥಪ್ರಕಾಶನ ಸಮಿತಿ,ಹುಬ್ಬಳ್ಳಿ 

೨ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 

ವಿ.ಚಿ.ಟ. ಜನರಲ್‌ ಏಜನ್ಸಿ, ಬೆಂಗಳೂರು 


ಜರ್ಮನ್‌ ಮಿರ್ಷ ಪ್ರೆಸ್‌, 
ಮಂಗಳೂರು, ೧೮೫೭ 
೨ನೆಯ ಮುದ್ರಣ, ಶ್ರೀ ಕಾವೇರಿ 
ಪ್ರಕಟನಾಲಯ, ಮಡಿಕೇರಿ, ೧೯೫೯ 
ಕಾವ್ಯಾಲಯ, ಮೈಸೂರು 
೨ ೨? 


2 
ಗಳಗೆನಾಥ ಸುರಸ ಗ್ರಂಥಮಾಲೆ, ಹಾವೇರಿ 


ಹಸ್ತಪ್ರತಿ: ಕೆ.ಎ.೨೯೨,ಓರಿಇ.,ಮೈಸೂರು 

ಜೀವನ ಕಾರ್ಯಾಲಯ, ಬೆಂಗಳೂರು 

ಆನಂದ್‌" ಬ್ರದರ್ಸ್‌, ಬೆಂಗಳೂರು 

(1) ಹಸ್ತಪ್ರತಿ: ಳೆ. ಎ. ೩೧೬, ಓಿರಿಇ,, 
ಮೈಸೂರು 

(i) ಓ. ಕೇಶವಭಟ್ಟರ ಹಸ್ತಪ್ರತಿ 

೪ನೆಯ ಮುದ್ರಣ, ಶಾರದಾ ಮಂದಿರ, 
ಮೈಸೂರು 

ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೦೧ 

೩ನೆಯೆ .ಮುದ್ರಣ, ಕಾವ್ಯಾಲಯ, 

ಸೂರು, ೧೯೫೭ 

ಶ್ರೀನಿವಾಸ 'ಮುದ್ರಾ ಕ್ಷರ ಶಾಲೆ, ಮೈಸೂರು 

ರಂಗಮಂಗ ಪ್ರಕಾಶನ, ಧಾರವಾಡ 

ಪ್ರಭಾತ ಸಾಹಿತ್ಯ, ಬೆಂಗಳೂರು 


೧೨೫೧ 


೧೨೫೨ 


೧೨೫೩ 


೧೨೫೪ 


೧೨೫೫ 


೧೨೫೬ 


NNN NEN 


ರಾಯಚಾ. 
ರಾವಣೋ. 


ರಾವದಿ. 
ರಾವಿಜ್‌ 
ರುಕ್ಮಾಂಗ 
ರುದ್ರ ಭಾ. 
ರುದ್ರರ. 
ರುದ್ರಾರ. 
ರುದ್ರಿಮ. 
ರೂಪಸ. 
ರೊಪಸಂ. 
ರೂಲೇಖಾ. 
ಕೆಂಟರ. 
ಶಠೇವಕಾ. 
ರೇವಣ. 
ಕೈಸ್‌ಗೆ. 
ಲಂಚಪ್ರ. 
ಲಕ್ಷ್ಮಭಾ. 
ಲಕ್ಷ್ಮೀ ಪ್ರ. 
ಲಕ್ಷ್ಮೀಶೋ. 
ಲಶಿಚಿಂ. 
ಲಿಂಗಳೀ, 
ಲಿಂಗವ. 


ಲಿಂಗಾರ. 
ಲೀಲಾವ, 


ಲೋಕಕ. 
ಲೋಕಗೀ, 
ಲೋಕಸ. 
ರೋಕೋಪ,. 
ವಚಭಾ. 
ವಚರ. 
ವಚಶಾ, 


ವಚಸಂ. 


ರಾಯರ ಚಾಳು 
ರಾನಣೋದ್ಭನ ಪ್ರಸಂಗ 


ರಾನಣ ದಿಗ್ವಿಜಯ 
ರಾಯ್ಚೂರು ವಿಜಯ 
ರುಕ್ಮಾಂಗದ ಚರಿತ್ರೆ 

ರುದ್ರ ಭಾರತ 
ರುದ್ರಪಶುಪತಿಯ ರಗಳೆ 
ರುದ್ರಾಕ್ಷಿಯ ರಗಳೆ 
ರುದ್ರಿಮನೆ 

ರೂಪಸರ್ಪಿಣಿ 
ರೂಪರಾಶಿಗಳ ಸಂತೆ 
ರೂಪಲೇಖಾ 

ರೆಂಟನ ರಗಳೆ 

ರೇವಣ ಸಿದ್ಧೇಶ್ವರ ಕಾವ್ಯ 
ರೇವಣ ಸಿದ್ಧೇಶ್ವರ ಪುರಾಣ 
Mysore Gazetteer (Vol.I-13 


ಲಂಚದ ಪ್ರಪಂಚ 

ಭಾರತ 

ಲಕ್ಷ್ಮೀಪ್ರಸಾದಂ 
ಲಕ್ಷ್ಮೀಶೋಭನ ಹಾಡು 
ಶಿವತತ್ತ್ವ ಚಿಂತಾಮಣಿ 
ಲಿಂಗಲೀಲಾಪಿಲಾಸ ಚಾರಿತ್ರ 


ಲಿಂಗಮ್ಮನ ವಚನಗಳು 
ಲಿಂಗಾರ್ಚನೆಯ ರಗಳೆ 
ಲೀಲಾವತಿ 


ಲೋಕದ ಕಣ್ಣು 
ಲೋಕಗೀತೆಗಳು 


Local Self -Government in 
Mediaeval Karnataka 
ಲೋಕೋಪಕಾರಂ 


ವಚನ ಭಾರತ 

ವಚನಶಾಸ್ತ್ರ ರಹಸ್ಯ 

ವಚನಶಾಸ ಸಾರ 
ಷ್‌ 


(ಭಾಗ 1, 11, ID) 
ವಚನ ಸಾಹಿತ್ಯ ಸಂಗ್ರಹ 


ಕನ್ನಡ ನಿಘಂಟು 


ಜನಾರ್ದನ ಗುರ್ಕಾರ್‌ 
ಪಾರ್ತಿ ಸುಬ್ಬ 


ಗೇರುಸೊಪ್ಪೆ. ಶಾಂತಯ್ಯ 
ಬಿ. ಕೃಷ್ಣಪ್ಪ 
ಲಕ್ಷ್ಮಕವಿ 
ಚನ,ಬಸವದೇವರು 
ಹರಿಹರ 
ಸ್ವಾಮಿ ಮಹಾಮನೆ 
ಭಾರತೀಪ್ರಿಯ 
ಎಂ. ಬಿ. ಮರಕಿಣಿ 
ಬಿ, ಪುಟ್ಟಿ ಸ್ವಾಮಯ್ಯ 
ಸಿ. ಆರ್‌. ವಿ. ಆಚಾರ್ಯ 
ಮಲಣ 

“ಉಣ 
ಚತುರ್ಮುಖ ಬೊಮ್ಮರಸ 
ಬಿ. ಲಊಯಿ ರೈಸ್‌ 


ತಿಮ್ಮಾಜಿ ಲಿಂಗೋ ಕುಲಕರ್ಣಿ 
ಲಕ್ಷ್ಮಕವಿ: 

ತೌ 
ವೆಂಬಾರ್‌ ವಿ. ಪದ್ಮಮ್ಮ 


ವಾದಿರಾಜ (ಸಂ॥ ಎಂ. ರಾಮರಾವ್‌ 
ಲಕ್ಮಣ ದಂಡೇಶ (ಸಂ ಎಸ್‌. ಬಸಪ್ಪ 
ಕಣ ಎ 


ಕಲ್ಲುನುಕದ ಪ್ರಭುದೇವ (ಸಂ॥ 
ಸಂ. ಶಿ. ಭೂಸನೂರೆಮಠ) 


ಲಿಂಗಮ್ಮ (ಸಂ! ಫ. ಗು. ಹಳಕಟ್ಟಿ) 


ಹರಿಹರ 
ನೇಮಿಚಂದ್ರ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 


ಮಂ. ಆ.ರಾಮಾನುಜಯ್ಯುಂಗಾರ್‌ 


ಕಡೆಂಗೋಡ್ಲು ಶಂಕರಭಟ್ಟ 
(ಸಂ॥ ಬಿ. ಎಸ್‌. ಗದ್ದಗಿಮಠ) 
ಜಿ. ಎಸ್‌. ದೀಕ್ಷಿತ್‌ 
ಚಾವುಂಡರಾಯ (ಸಂ॥ 
ಎಚ್‌. ಶೇಷ ಅಯ್ಯಂಗಾರ್‌) 

ಎ. ಆರ್‌. ಕೃಷ್ಣ ಶಾಸ 

ಣಾ ಇ 
ರಂ. ರಾ. ದಿವಾಕರ 


(ಸಂ॥ ಫ. ಗು. ಹಳಕಟ್ಟ) 


(ಸಂ॥ ಸಂ. ಶಿ. ಭೂಸನೂರ ಮಠ) 


೧೯೫೫ 
೧೯ನೆಯ 
ಶತ? 
೧೮೦೦-೭೦ 
೧೯೨೧ 
೧೭೨೩್ಲಿ 
ಸು. ೧೨೬೦ 
ಸು. ೧೨೦೦ 


ಇತರ ವಿವರಗಳು 


ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
ಶ್ರೀಕೃಷ್ಣ ಮುದ್ರಣಾಲಯ, 
ಉಡುಪಿ, ೧೯೩೦ 
ಹಸ್ತಪ್ರತಿ: ಕೆ. ಬಿ.೧೮೪,ಓರಿಇ., ಮೈಸೂರು 
ಕರ್ಣಾಟಕ ಗ್ರಂಥಮಾಲಾ, ಮೈಸೂರು 
ಹಸ್ತಪ್ರತಿ: ತೆ.ಬಿ.೭೪, ಓರಿಇ., ಮೈಸೂರು 
ಹಸ್ತಪ್ರತಿ: ಕೆ.ಎ.೧೯೦,ಓರೀಇ., ಮೈಸೂರು 
ಹಸ್ತಪ್ರತಿ: ಫೆ. ೩೫೮, ಓರಿಣ,, ಮೈಸೂರು 
೨3 ೨1 
ಮಹಾಮನೆ ಪ್ರಕಟನಾಲಯ, ಮೈಸೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಜನಪ್ರಿಯ ಸಾಹಿತ್ಯ, ಪುತ್ತೂರು 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ವಿಕ್ರಮ ಪ್ರಕಾಶನ, ಬೆಂಗಳೂರು 
ಹಸ್ತಪ್ರತಿ: ಕೆ.ಬಿ.೨೫೮,ಓರಿಇ.,ಮೈಸೂರು 
ಹಸ್ತಪ್ರತಿ: ಕೆ.ಬಿ.೨೮೮,೬ರಿಣ., ಮೈಸೂರು 
ಆರ್ಕಿಬಾಲ್ಡ್‌ ಕಾನ್ಸ್ಟೇಬಲ್‌ ಕಂಪನಿ, 
ಲಂಡನ್‌" 
ವಿದ್ಯಾರಣ್ಯ ಗ್ರಂಥಮಾಲಾ, ಮುಳಗುಂದ 
ಹಸ್ತ ಪ್ರತಿ: ಳೆ.ಎ, ೨೦, ಓರಿಣ,, ಮೈ ಸೂರು 
ತುಮಕೂರು ಪ್ರೆಸ್‌, ತುಮಕೂರು 
ಸುಬೋಧ, ಬೆಂಗಳೂರು, ೧೯೨೯ 
ಹಓರಿಇ., ಮೈಸೂರು, ೧೯೬೦ 
ಶ್ರೀ ಬಾಲಲೀಲಾ ಮಹಾಂತ ಶಿವ- 
ಯೋಗೀಶ್ವರ ಗ್ರಂಥಮಾಲೆ, ಧಾರವಾಡ 
ಶಿವಾನುಭವ ಗ್ರಂಥಮಾಲಾ, ಬಿಜಾಪುರ 
ಹಸ್ತಪ್ರತಿ: ಫೆ. ೩೫೮, ಓರಿಣ,, ಮೈಸೂರು 
ಕರ್ಣಾಟಕ ಕಾವ್ಯಮಂಜರಿ, ಮೈಸೂರು, 
೧೮೯೮ 


“ಕೃಷ್ಣವಿಹಾರ », ಮಂಗಳೂರು 

ಮೈಸೂರು ರಾಜ್ಯದ ಸಾಹಿತ್ಯ ಮತ್ತು 
ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು _ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಓರಿಲೈ., ಮದರಾಸು, ೧೯೫೦ 


೩ನೆಯ ಮುದ್ರಣ, ಬಿ. ಬಿ. ಡಿ. ಪವರ್‌ 


ಪ್ರೆಸ್‌, ಬೆಂಗಳೂರು 

೩ನೆಯ ಮುದ್ರಣ, ಅಧ್ಯಾತ್ಮ 
ಕಾರ್ಯಾಲಯ, ಹುಬ್ಬಳ್ಳಿ 

೨ನೆಯೆ ಮುದ್ರಣ, ಶಿವಾನುಭವ 
ಗ್ರಂಥಮಾಲಾ, ವಿಜಾಪುರ 

ಮೈಸೂರುಸರ್ಕಾರ-ವಿದ್ಯಾಭ್ಯಾಸಇಲಾಖೆ, 
(ಸಾಹಿತ್ಯ-ಸಂಸ್ಕೃತಿ ಅಭಿವೃದ್ಧಿ ಶಾಖೆ) 
ಬೆಂಗಳೂರು 


೧೨೫೮ 


೧೨೮೬ 


ಹೆಸರು 

ನಡ್ಡಾ ರಾ. ವಡ್ಡಾರಾಧನೆ 

ವಶ್ಸಕ ವತ್ಸರಾಜನ ಕಥೆ 

ವರ್ಧಚ. ವರ್ಧಮಾನ ಚರಿತೆ 

ವರ್ಧಪು. ವರ್ಧಮಾನ ಪುರಾಣಂ 

ವರ್ಷವ ವರ್ಷವರ್ಧಂತೀ ಶತಕಂ 

ವಸ್ತವಂ. ವರೆವಕರಕಮಲಸ್ತವಂ 

ವಸ್ತುಕೋ. | ಅಭಿಧಾನ ವಸ್ತುಕೋಶಂ 

ವಾಗೀರ. ವಾಗೀಶ್ವರದೇವರ ರಗಳೆ 

ವಾಗ್ದೇವಿ ವಾಗ್ದೇವಿ 

ವಾತ್ಸಲ್ಯ. ವಾತ್ಸಲ್ಯಪಥ 

ವಾದಿಕೀ. ವಾದಿರಾಜರೆ ಕೀರ್ತನೆಗಳು 
(ಭಾಗ 1) 

ವಾಯಿರ. ವಾಯಿಲಾರರ ರಗಳೆ 

ವಾರಾಳ.. ವಾಲ್ಮೀಕಿಯ ರಾಮ-ವ್ನ್ಮಾ ಸನಕ್ನಸ 

2 ೬ ಶಿ Ox 

ವಾಲಿಕಾ. ವಾಲಿ ಸುಗ್ರೀವರ ಕಾಳಗ 

ವಾಸನಾ. ವಾಸನಾ ಭೂತಗಳು 

ನಿಉಸು. ವಿಜಯದಾಸಾರ್ಯಾದಿಗಳ 
ಉಪಾಸನಾ ಭಾಗ ಸುಳಾದಿಗಳು 

ವಿಂಧ್ಯಾಲ ವಿಂಧ್ಯಾಚಲ 

ವಿಕಾಶ. ವಿಕಾರ ವಿನಾಶ 

ವಿಕಾಸ. (ವೈದ್ಯ) ವಿಜ್ಞ್ಞಾನವಿಕಾಸ 

ವಿಗಡ. ವಿಗಡ ವಿಕ್ರಮರಾಯ 

ನಿಚಾಮಂ. ವಿಚಾರಮಂಜರಿ 

ವಿಚಾವಾ. ವಿಚಾರೆವಾದ 

ವಿಜದ. ವಿಜಯದಶಮಿ 

ವಿಜಯ. ಶ್ರೀ ವಿಜಯೆದಾಸರು 

ನಿಜಯಾ. ವಿಜಯ ಯಾತ್ರೆ 

ನಿಜಶ್ರ್ರೀ. ವಿಜಯಶ್ರೀ 

ನಿಜಸಾ, ವಿಜಯ ಸಾಮ್ರಾಜ್ಯ 

ವಿಜಾಭೂ. ವಿಜಾಪುರೆ ಜಿಲ್ಲೆಯ ಭೂಗೋಳವು 

ವಿಜಾವ. ವಿಜಾಪುರ ಜಿಲ್ಲೆಯ ವರ್ಣನೆಯೂ 
ಮುಂಬಯಿ ಕರ್ಣಾಟಕದ 
ಸಾಮಾನ್ಯ ವರ್ಣನೆಯೂ 

ವಿಜಾ ಳ. ವಿಜಾ ನಿಗಳ ಕಥೆಗಳು 

pe hd 


ಸಂಕ್ಷಿಪ್ತ ಸೂಚಿ 


ಶಿನಕೋಟ್ಯಾ ಚಾರ್ಕ (ಸಂ॥ ಸು. ೯೦೦ 
ಡಿ. ಎಲ್‌. ನರಸಿಂಹಾಚಾರ್‌”) 
ಮುಮ್ಮಡಿ ಕೃಷ ರಾಜ ೧೭೯೪- 
& 0'ಣ 
೧೮೬೮ 
ಪದ್ಮ ಕವಿ ೧೫೨೮ 


ಆಚಣ್ಣ (ಸಂ॥ ಎಂ. ಮರಿಯಪ್ಪ ಭಟ್ಟ, ಸು. ೧೧೯೫ 
ಎಂ. ಗೋವಿಂದರಾವ್‌): 


ಶ್ರೀವಾಸ (ಸಂ॥ ಸು. ೧೯೦೦ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಅ.ರಾಮಾನುಜಯ್ಯಂಗಾರ್‌) 
ಹೆಮ್ಮಿಗೆ ದೇಶಿಕಾಚಾರ್ಯ ೧೯೫೯ 
ನಾಗವರ್ಮ 11 ಸು. ೧೧೪೫ 
(ಸoll ಎ.ವೆಂಕಟರಾವ್‌) 
ಹರಿಹರ ಸು. ೧೨೦೦ 
ಬೋಳಾರ ಬಾಬುರಾವ್‌ ೧೯೫೩ 
ವ್ಯಾಸರಾಯ ಬಲ್ಲಾ ಳ ೧೯೫೭ 
ವಾದಿರಾಜ ಸು. ೧೫೭೦ 
ಹರಿಹರ ಸು. ೧೨೦೦ 
ರಾ. ಭ. ಹಾಸಣಗಿ ೧೯೫೬ 
ಪಾರ್ತಿ ಸುಬ್ಬ ೧೯ನೆಯ 
ಶತ? 
ಶ್ರೀಕೃಷ್ಣ ಪಾಟೀಲ ೧೯೫೦ 
ವಿಜಯದಾಸರು (ಸಂ॥ ಸು. ೧೭೨೫ 
ಹನುಮಂತರಾವ ಗೋರಾಬಾಳ) 
ಗೋ. ಹ. ಹೊಸೂರ ೧೯೨೪ 
ಎಸ್‌. ಎ. ಕುಲಕರ್ಣಿ ೧೯೨೦ 
ಎಂ. ಎಸ್‌. ವೆಂಕಟರಾಮಯ್ಯ ೧೯೫೭ 
ಸಂಸ ೧೯೩೩ 
ದ. ರಾ. ಬೇಂದ್ರೆ ೧೯೪೫ 
ಗೌರೀಶ ಕಾಯ್ಕಿ ಣಿ ೧೯೫೮ 
ಜಿ, ವರದರಾಜರಾವ್‌ ೧೯೫೭ 
ಹನುಮಂತರಾವ ಗೋರಾಬಾಳ ೧೯೫೪ 
ವಿ. ಎಂ. ಇನಾಂದಾರ್‌ ೧೯೪೮ 
ಮಿರ್ಜಿ ಅಣ್ಣಾರಾಯ ೧೯೫೦ 
ರೆಂ. ಶ್ರೀ. ಮುಗಳಿ ೧೯೪೮ 
ಆರ್‌. ಎಸ್‌. ಕುಲಕರ್ಣಿ ೧೯೨೨ 
ಇ. ಪೇ. ನಿಂಬಾಳಕರ ೧೯೧೭ 
ಎನ್‌, ಕೆ. ನರಸಿಂಹಮೂರ್ತಿ ೧೯೪೬ 


41 
ಇತರ ವಿವರಗಳು 


ತಿನೆಯ ಮುದ್ರಣ, ಶಾರದಾ ಮಂದಿರ, 
ಮೈಸೂರು, ೧೯೫೫ 
ಹಸ್ತಪ್ರತಿ: ಕೆ.ಎ. ೯೮, ಓರಿಇ.; ಮೈಸೂರು 


ಹಸ್ತಪ್ರತಿ: ಳೆ, ಬಿ.೪೪೭,ಓರಿಇ.,ಮೈಸೂರು 

ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೫೩ 

ಕರ್ಣಾಟಕ ಕಾವ್ಕಕಲಾನಿಧಿ, 
ಮೈಸೂರು, ೧೯೦೧ 


ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು 

ಮದರಾಸು ವಿಶ್ವವಿದ್ಯಾ ನಿಲಯ, 
ಮದರಾಸು, ೧೯೩೩ 

ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 

೨ನೆಯ ಮುದ್ರಣ, ಕನ್ನಡ ಪ್ರಪಂಚ 
ಪ್ರಕಾಶನ, ಮಂಗಳೂರು 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

ಶ್ರೀಮನ್ಮಥ್ವಸಿದ್ದಾಂತ ಗ್ರಂಥಾಲಯ, 
ಉಡುಪಿ, ೧೯೨೫ 

ಹಸ್ತಪ್ರತಿ: ಥೆ. ೩೫೮, ಓರೀಕ., ಮೈಸೂರು 

ರಾ. ಭ. ಹಾಸಣಗಿ, ಸಕಲೇಶಪುರ 

೫ನೆಯ ಮುದ್ರಣ, ಶ್ರೀಮನ್ಮಧ್ವ ಸಿದ್ಧಾಂತ 
ಗ್ರಂಥಾಲಯ, ಉಡುಪಿ, ೧೯೩೪ 

ಸುವರ್ಣಭಾರತೀ ಗ್ರಂಥಮಾಲೆ, ಬೆಳಗಾವಿ 

ಶ್ರೀ ವರದೇಂದ್ರ ಸಾಹಿತ್ಯ ಮಂಡಲಕೇಂದ,, 
ಲಿಂಗಸೂಗೂರು, ೧೯೫೨ 

ವಿದ್ಯಾರಣ್ಯ ಗ್ರಂಥಮಾಲೆ, ಅಗಡಿ 

ಸದ್ಗುರು ಸಂಸ್ಥೆ, ಹಾವೇರಿ 

ಮಲೆನಾಡು ಮುದ್ರಣಾಲಯ, 
ಚಿಕ್ಕ ಮಗಳೂರು 

ಬಿ. ಶ್ರೀನಿವಾಸಯ್ಯಂಗಾರ್‌, ಬೆಂಗಳೂರು 

ಮಿಂಚಿನಬಳ್ಳಿಯ ಚಾವಡಿ, ಧಾರವಾಡ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಉಷಾ ಸಾಹಿತ್ಯಮಾಲೆ, ಮೈಸೂರು 

ಶ್ರೀ ವರದೇಂದ್ರ ಹರಿದಾಸ ಸಾಹಿತ್ಯಮಾಲೆ, 
ಲಿಂಗಸೂಗೂರು 

ಉಷಾಸಾಹಿತ್ಯಮಾಲೆ, ಮೈಸೂರು 

ಅಚಿತ ಪ್ರಕಾಶನ, ಬೆಳಗಾಂವ 

ವಿಜಯ ಗ್ರಂಥಮಾಲೆ, ಬೆಳಗಾವಿ 

ದಿ ಡಿಪಾರ್ಟ್‌ಮೆಂಟ್‌ ಆಫ್‌-ಪಬ್ಲಿಕ್‌ 
ಇನ್‌ಸ್ಟ್ರರ್ಷ್ವ, ಬೊಂಬಾಯಿ 

ಕರ್ಣಾಟಕ ವಿಜ್ಞಾನ ಪ್ರಚಾರಿಣೀ ಸಮಿತಿ, 
ಬೆಂಗಳೂರು 


೨ನೆಯ ಮುದ್ರಣ, ಸತ್ಯಶೋಧನ ಪ್ರಕಟನ 
ಮಂದಿರ, ಬೆಂಗಳೂರು 


೧೨೮೭ 


೧೨೮೮ 


೧೨೮೯ 


೧೨೯೦ 
೧೨೯೧ 


೧೨೯೨ 
೧೨೯೩ 
೧೨೯೪ 


೧೨೯೫ 


೧೨೯೬ 
೧೨೯೭ 


೧೨೯೮ 


೧೨೯೯ 


೧೩೦೦ 


೧೩೦೧ 


೧೩೦೨ 


೧೩್ಲ೦ತಿ 


೧೩೦೪ 


೧೩೦೫ 


೧೩೦೬ 


೧೩೦೭ 
೧೩೦೮ 


೧೩೦೯ 


೧೩೧೦ 


೧೩೧೧ 


೧೩೧೨ 


- ೧೩೧೩ 


ಫ್ರಾ ಜು LE ಉ 


(ಸಂ॥ ಬಿ. ವೆಂಕಟನಾರಣಪ್ಪ) 


ವೀರಶ. 
ವೀಕೇಚ. 


ವೀಶೈಪು. 


'ನಿಜಯದಾಸರ 


ವಿಜ್ಞಾನದ. ವಿಚಿತ್ರಗಳು 
ವಿಜಯದಾಸರ ಕೃತಿಗಳು 


ವಿದ್ಯಾಧರೆ 
ವಿಧಿಯ ನೈಚಿತ್ರ್ಯ 


ವಿಜಯನಗರ ಸಾಮ್ರಾಜ್ಯ 
ವಿನೋದ ಚಿತ್ರಗಳು 
ವಿಚಿತ್ರ ನಿನೋದ ಮಂಜರಿ 


ಸುಳಾದಿಗಳು 
ವಿಭೂತಿಯ ರಗಳಿ 
ವಿಮೋಚನೆ 


ವಿರೂಪಾಕ್ಷಾಸ್ಥಾನ ವರ್ಣನೆ 


ವಿಧಿ ತಂದ ವಧು 
ಸಚಿತ್ರ ವಿಜಾಪುರ ವರ್ಣನೆ 
ವಿವೇಕ ಚಿಂತಾಮಣಿ 


ವಿವೇಕಾಭರಣ 
ವಿವಿಧ ವೈದ್ಯ ವಿಷಯಗಳು 


ವಿಷ್ಣುಪುರಾಣಂ 


ವಿಜಯೆದಾಸರ ಸಾಧನ ಭಾಗ 
ಸುಳಾದಿಗಳು 

ವಿಜಯದಾಸರ ಸ್ತೋತ್ರಭಾಗ 
ಸುಳಾದಿಗಳು 

ವೀಣಾ ನಾದ 

ವೀರ ಬಂಕೆಯ 


ವೀರೆಭದ್ರ ದೇವರ ರಗಳೆ 


ವೀರಭದ್ರ ವಿಜಯಂ 


ವೀರಭದ್ರ ಶತಕ 
ವೀರೇಶ ಚರಿತೆ 


ವೀರೆಶೈವಾಮೃತ ಪುರಾಣ 


ಪ್ರಮೇಯ ಭಾಗ 


ಕನ್ನಡ ನಿಘಂಟು 


ಳೆ. ವಿಟ್ಮಲ ಶೆಣೈ 


ವಿಜಯದಾಸ (ಸಂ॥ 
ಎಂ. ರಾಮರಾವ್‌) 

ಶ್ರೀನಿವಾಸರಾವ್‌ ಕೊರಟ 

ಉಳ್ಳಾಲ ಮಂಗೇಶರಾವ್‌ 


ಬೋರೆ ಅನಂತ ಸುಫಿಕರ್ತೆ'ಪ್ರ 
ವಿವಿಧ ಲೇಖಕರು 

ರಾ. ಕೇ. ತಡಸ 
ವಿಜಯದಾಸ 


ಹರಿಹರ 
ನಿರಂಜನ 


ಚಂದ್ರಕವಿ 


(ಸಂ॥ ಎಸ್‌, ಎನ್‌. 
ಕೃಷ್ಣ ಜೋಯಿಸ್‌) 
ಕು 
ಪಿ. ವೆಂಕೋಬಾಚಾರ್ಕ 
ತ್ರ ೫೦ ರಾ. ಪತಕಿ 
ನಿಜಗುಣ ಶಿವಯೋಗಿ 


ಶಾಲ್ಯದ ಕೃಷ್ಣರಾಜ 
ವಿವಿಧ ಕರ್ತೃಗಳು (ಸಂ॥ 
ಜಿ, ಶ್ರೀನಿವಾಸಮೂರ್ತಿ, 


ಎನ್‌. ರಾಮಚಂದ್ರ ಭಟ್‌) 


ಚಿಕ್ಕು ಪಾಧ್ಯಾಯ 
ವಿಜಯದಾಸ 


ವಿಜಯದಾಸ (ಸಂ! 
ಪಾವಂಜಿ ಗುರುರಾವ್‌): 

ಕೃ. ಹ. ಕುಲಕರ್ಣಿ 

ಮುಳಿಯ ತಿಮ್ಮಪ್ಪಯ್ಯ 


ಹರಿಹರ 
ವೀರಭದ್ರರಾಜ { ಸಂ 
ಡಿ. ಶ್ರೀನಿವಾಸಾಚಾರ್‌, 


ಎಂ. ಎಸ್‌. ಬಸವಲಿಂಗಯ್ಯ) 


ಅಳಿಯ ಲಿಂಗರಾಜ 
ರಾಘವಾಂಕ (ಸಂಗ 
ಬಿ. ಶಿವಮೂರ್ತಿಶಾಸ್ಲೀ) 


ಇವೆ 
ಗುಬ್ಬಿಯ ಮಲ್ಲಣಾರ್ಯ (ಸಂಗ 


ಶಿವಪ್ಪ ಶಾಸ್ತ್ರಿ) 


ದೆ 
ಹ 


೧೯೧೭ 


೧೯೪೮ 


ಸು. ೧೭೨೫ 


೧೯೫೪ 
೧೯೫೦ 


೧೯೩೨ 

೧೯೪೪ 

೧೯೨೫ : 
ಸು. ೧೭೨೫ 


ಸು. ೧೨೦೦ 
೧೯೫೪ 


ಸು. ೧೪೩೦ 


೧೯೪೭ 
೧೯೨೨ 
ಸು. ೧೫೦೦ 


೧೭೪೮-೭೫ 


೧೯೩೪ 
೧೯೪೯ 


ಸು. ೧೨೦೦ 
ಸು. ೧೫೩೦ 


೧೮೨೩-೭೪ 


ಸು. ೧೨೦೦ 


೧೫೩೦ 


ಇತರ ವಿವರಗಳು 


ಕರ್ಣಾಟಕ ವಿಜ್ಞಾನ ಪ್ರಚಾರಿಣೀ ಸಮಿತಿ, 
ಬೆಂಗಳೂರು 

ಳೆ. ಆರ್‌. ಶೆಣೈ, ಕೋರ್ಟ್‌ ರೋಡ್‌, 
ಉಡುಪಿ 

ಸುಬೋಧ ಪ್ರಕಟನಾಲಯ, 
ಬೆಂಗಳೂರು, ೧೯೨೬ 

ಪ್ರತಿಭಾ ಗ್ರಂಥಮಾಲೆ, ಧಾರನಾಡ 

೩ನೆಯ ಮುದ್ರಣ, ಬಾಲಸಾಹಿತ್ಯ ಮಂಡಲಿ 
ಲಿಮಿಟೆಡ್‌, ಮಂಗಳೂರು 


ಮಿತ್ರಮಂಡಲಿ, ಮಂಗಳೂರು 
ಶ್ರೀ ವರದೇಂದ್ರ ಹರಿದಾಸ ಸಾಹಿತ್ಯ 
ಮಂಡಲ, ಲಿಂಗಸೂಗೂರು, ೧೯೫೧ 
ಹಸ್ತಪ್ರತಿ: ಜೆ. ೩೫೮, ಓರಿಇ., ಮೈಸೂರು 
೨ನೆಯ ಮುದ್ರಣ, ಡಿ. ವಿ. ಕೆ. ಮೂರ್ತಿ, 
ಮೈಸೂರು 
(1) ಹಸ್ತಪ್ರತಿ, ಕೆ.ಎ. ೩೧, ಓರಿಇ., 
ಮೈಸೂರು 
(11) ಶರಣ ಸಾಹಿತ್ಯ: ಗ್ರಂಥಮಾಲಾ, 
ಬೆಂಗಳೂರು, ೧೯೫೫ 
ಲಕ್ಷ್ಮೀವಿಲಾಸ ಮುದ್ರಾಕ್ಷರೆ ಶಾಲೆ, 
ಬೆಂಗಳೂರು, ೧೮೮೪ 
ಸ್ಪಪ್ರತಿ: ಕೆ.ಬಿ.೧೮೫, ಓರಿಇ.,ಮೈಸೂರು 
ಓರಿಲೈ., ಮದರಾಸು, ೧೯೫೦ 


ಹಸ್ತಪ್ರತಿ: (?), ಓರಿಇ., ಮೈಸೂರು 


ಶ್ರೀ ವರಡೇಂದ್ರ ಹರಿದಾಸ ಸಾಹಿತ್ಯ 
ಮಂಡಲ, ಲಿಂಗಸೂಗೂರು, ೧೯೫೦ 

ಶ್ರೀಮನ್ಮಧ್ವಸಿದ್ಧಾಂತ ಗ್ರಂಥಾಲಯ, 
ಉಡುಪಿ, ೧೯೨೪ - 

ಮುದ್ರಣ (?), ಧಾರವಾಡ 

೨ನೆಯ ಮುದ್ರಣ, ವಸಂತಮಾಳಿಕೆ, 
ಮಂಗಳೂರು 

ಹಸ್ತಪ್ರತಿ: ಳೆ. ೩೫೮, ಓರಿಣ,, ಮೈಸೂರು 

ಓರೀಇ.; ಮೈಸೂರು, ೧೯೩೦ 


ಹಸ್ತಪ್ರತಿ: ಕೆ.ಎ.೧೩೦,ಓರಿಇ., ಮೈಸೂರು 

ಶರಣ ಸಾಹಿತ್ಯ ಗ್ರಂಥಮಾಲಾ, 
ಬೆಂಗಳೂರು, ೧೯೪೨ 

ಟೌನ್‌ ಮುದ್ರಾಕ್ಷರ. ಶಾಲಾ, 
ಬೆಂಗಳೂರು, ೧೯೦೭ 


ಸಂಕ್ಷಿಸ್ತ ಹೆಸರು 
ವಿಸೀಗೀ, ಗೀತಗಳು 
ವೃಷಗೀ. ವೃಷಭ ಗೀತೆ 
ವೃಷನಿ. ವೃಷಭೇಂದ್ರ ವಿಜಯಂ 
ವೆಂಕಮ. ವೆಂಕಟಿಗಿರಿ ಮಹಾತ್ಮ್ಯ 
ವೆಂಕಾರಾ. ಶ್ರೀಮದ್ರಾಮಾಯಣಂ 
»» ಬಾಲಕಾಂಡ- ಸುಂದರ ಕಾಂಡ 
ವೇಂಮಾಹಾ. | ವೇಂಕಟೇಶ ಮಾಹಾತ್ಮ್ಯ 
ವೇದಾಂಪ. ವೇದಾಂತ ಪರಮಾಮೃತಸಾರೆ 
ವೇದಾಂಪ್ರ. ವೇದಾಂತ ಪ್ರಶ್ನೋತ್ತರ 
ವೇಸಾರ. ವೇದಾಂತ ವಿವೇಕ ಸಾರ 
ವೈಕುಂವ. ವೈಕುಂಠ ವರ್ಣನೆ 
ವೈಜರ. 'ವೈಜಕ್ಕವ್ವೇಯ ರಗಳೆ 
ನೈಜ್ಞಾಪ್ರ. |ನೈಜ್ಞಾನಿಕ ಪ್ರಬಂಧಗಳು 
ವೈದ್ಯರಾ. ನೈದ್ಯರಾಜ 
ವೈದ್ಯನಿ. ವೈದ್ಯನ ವಿವಾಹ 
ವೈದ್ಯಸಾ. ವೈದ್ಯಸಾರ ಸಂಗ್ರಹ 
ವೈನಿ. ವೈನಿ 
ವೈಭವ. ವೈಭವ ಅಥವಾ ಚಾಣಕ್ಕನ 
ಕಾರಸ್ಥಾನ 

ವ್ಯವಹಾ. ವ್ಯವಹಾರ ಗಣಿತಂ 
ಶಂಕದಾ. ಶಂಕರದಾಸಿಮಯ್ಯನ ಪುರಾಣ 
ಶಕಾರ. ಶಕಾರನ ಶಾರೋಟು 
ಶತಳ. ಶತಕತ್ರಯವು 

8 ಟೀಕು 
ಶತಸಾಂ. ಶತಕ ಸಾಂಗತ್ಕಗಳು 
ಶನಿಮಾ. ಶನಿದೇವರ ಮಹಾತ್ಮೆಯು 
ಶನಿಸಂ. ನಿಸಂತಾನ 
ಶಬಶಂ. ಶಬರಶಂಕೆರೆವಿಳಾಸಂ 
ಶಬ್ದಮಂ. ಶಬ್ದುಮಂಜರಿ 

೪ ಬೀಕು 
ಶಬ್ದರ. ಶಬ್ದರತ್ನ್ನಾಕರೆ 
ಶಬ್ದವಿ. ಶಬ್ದವಿಹಾರ 
ಶಬ್ದಾನು. | ಶಬ್ದಾನುಶಾಸನಂ 


ಸಂಕ್ರಿಸ್ತ ಸೂಚಿ 


NN EN 


ವಿ. ಸೀತಾರಾಮಯ್ಯ ೧೯೩೧ 
ಗುರುಬಸವ ಸು. ೧೪೩೦ 
ಷಡಕ್ಷರ ದೇವ (ಸಂ॥ ೧೬೭೭ 
ಭಾರತಿ ಸಂಪಂಗಿರಾಮ) 
ಚಿಕ್ಕು ಪಾಧ್ಯಾಯ ೧೬೭೨- 
೧೭೦೪ 
ವೆಂಕಾಮಾತ್ಯ ಸು, ೧೭೭೦ 
ಗಳಗನಾಥ ೧೯೧೫ 
ತಿಮ್ಮಯೋಗೀಂದ್ರ ತ 
ವಾಸುದೇವ ಯತೀಂದ್ರ (ಸಂ! ಸು. ೧೭೫೦ 
ಮಂ.ಅ.ರಾಮಾನುಜಯ್ಯಂಗಾರ್‌) 
ವಾದಿರಾಜ ಸು. ೧೫೭೦ 
ಹರಿಹರ ಸು. ೧೨೦೦ 
ಪದ್ಮನಾಭ ಪುರಾಣಿಕ ೧೯೪೫ 
ಶ್ರೀರಂಗ ೧೯೩೨ 
ದಾಶರಥಿ ದೀಕ್ಷಿತ್‌ ೧೯೫೭ 
ಎಳಂದೂರು ನರಸಿಂಹಶಾಸ್ತ್ರಿ ಸು. ೧೫೭೦ 
(ಸಂ॥ ಜಿ. ಶ್ರೀನಿವಾಸಮೂರ್ತಿ, 
ಎನ್‌. ರಾಮಚಂದ್ರ ಭಟ್ಟಿ) 
ಎನ್ಯೆ ೧೯೫೮ 
ಗಳಗನಾಥ ೧೯೧೨ 
ರಾಜಾದಿತ್ಯ ಸು. ೧೧೯೦ 
(ಸಂ॥ ಎಂ. ಮರಿಯಪ್ಪ ಭಟ್ಟ) 
ಮಲ್ಲಿ ಕಾರ್ಜುನ (ಸಂ॥ ವೀರಭದ್ರಪ್ಪಾ, ೧೬೮೭ 
ಬಸವಪ್ಪಾ ಹಾಲಬಾನಿ) 
ಜಿ. ಪಿ. ರಾಜರತ್ನಂ ೧೯೫೮ 
ಮಗ್ಗೆಯ ಮಾಯಿದೇವ ೧೪೩೦ 
ತೋಂಟಿದ ಸಿದ್ಧಲಿಂಗ ದೇಶಿಕ 
(ಸಂ ವೈ. ವಿರೂಪಾಕ್ಷಯ್ಯ) 
ಚಿಕ್ಕುಪಾಧ್ಯಾಯ (ಸಂ॥ ೧೬೭೨- 
ಎನ್‌. ಬಸವಾರಾಧ್ಯ) ೧೭೦೪ 
ಚಿನ್ಮಯದಾಸ `ಸು. ೧೮೦೦ 
ಅ.ನ. ಕೃಷ್ಣರಾಯ ೧೯೫೧ 
ಷಡಕ್ಷರ ದೇವ (ಸಂಗ ಸು. ೧೬೮೦ 
ಶಿ. ಶಿ. ಬಸವನಾಳ) 
ತೋಂಟದಾರ್ಯ ಸು. ೧೫೪೦ 
(ಹೆಸರುಘಟ್ಟದ ಹೊನ್ನಪ್ಪ) 
ಮ ೧೮೦೦ 
ಡಿ. ಎಲ್‌. ನರಸಿಂಹಾಚಾರ್‌ ೧೯೫೬ 
ಭಟ್ಟಾಕಳಂಕ ೧೬೦೪ 


(ಸಂ॥ ಆರ್‌. ನರಸಿಂಹಾಚಾರ್ಯ) 


ಇತರ ವಿವರಗಳು 


ಕರ್ಣಾಟಕ ಸಾಹಿತ್ಯ ಪ್ರಕಟನ ಮಂಡಿರೆ, 
ಬೆಂಗಳೂರು 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು . 

ವಾಜಪೇಯಂ ಗೋವಿಂದಯ್ಯ 
ಬುಕ್‌ಡಿಪೊ, ಬೆಂಗಳೂರು, ೧೯೨೭ 

ಹಸ್ತ ಪ್ರತಿ: ಜೆ. ಬಿ. ೫೪, ಓರಿಇ.,ಮೈಸೂರು 


(1 ಹಸ್ತಪ್ರತಿ: ಕೆ.ಎ.೧೪೨-೧೪೩, ಓರಿಇ., 
ಮೈಸೂರು 

(ii) ಓರಿಲೈ., ಮದರಾಸು, ೧೯೫೨-೫೭ 

ಶೇಷಾಚಲ ಗ್ರಂಥಮಾಲೆ, ಧಾರವಾಡ 

ಮುದ್ರಣ (?), ಬೆಂಗಳೂರು 

ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೦೮ 

ಸುಬೋಧ; ಬೆಂಗಳೂರು, ೧೯೨೯ 

ಹಸ್ತಪ್ರತಿ: ಫೆ. ೩೫೮, ಓರಿಇ,, ಮೈಸೂರು 

ಕರ್ನಾಟಕ ಕಾಲೇಜು, ಧಾರವಾಡ 

ಸ್ಟ್ಯಾಂಡರ್ಡ್‌ ಬುಕ್‌ಡಿಪೋ, ಬೆಂಗಳೂರು 

ಓರಿಲೈ., ಮದರಾಸು, ೧೯೫೧ 


ಸಾಧನಾ ಪ್ರಕಾಶನ, ರಾಯಚೂರು 
ಗಳಗನಾಥ ಸುರಸ ಗ್ರಂಥಮಾಲೆ, 
ಧಾರವಾಡ 
(1) ಹಸ್ತಪ್ರತಿ: ಕೆ.ಎ.೧೪,ಓರಿಇ., ಮೈಸೂರು 
(Gi) ಓರಿಲೈ., ಮದರಾಸು, ೧೯೫೫ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ 
ಸಾಹಿತ್ಯ ಸಮಿತಿ, ಧಾರವಾಡ, ೧೯೫೧ 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಮೈಸೂರು ಸ್ಟಾರ್‌. 'ಅಫೀಸು, 
ಮೈಸೂರು, `೧೯೨೫ 


ಪ್ರಾಚ್ಯ ಕಾವ್ಯ ಪ್ರಕಾಶನ ಮಂದಿರ, 
ಬೆಂಗಳೂರು, ೧೯೫೯ 
ಮುದ್ರಣ (?). ಬೆಂಗಳೂರು, ೧೮೮೧ 
ವಿಜಯ ಸಾಹಿತ್ಯ; ಬೆಂಗಳೂರು 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ 
ಸಾಹಿತ್ಯ ಸಮಿತಿ, ಧಾರವಾಡ, ೧೯೩೮ 
ಬೆಂಗಳೂರು ಬುಕ್‌ ಡಿಪೋ. 
ಮುದ್ರಾ ಕ್ಷರಶಾಲೆ, ಬೆಂಗಳೂರು, ೧೮೯೫ 
ಶಾರದಾ ಮಂದಿರ, ಮೈಸೂರು 
ಗವರ್ನ್‌ಮೆಂಟ್‌ ಸೆಂಟ್ರಲ್‌ ಪ್ರೆಸ್‌, 
ಬೆಂಗಳೂರು, ೧೯೨೩ 


೧೩೪೪ 
೧೩೪೫ 


೧೩೪೬ 
೧೩೪೭ 
೧೩೪೮ 
೧೩೪೯ 


೧೩೫೦ 


೧೩೫೧ 


೧೩೫೨ 


೧೩೫೩ 
೧೩೫೪ 


೧೩೫೫ 
೧೩೫೬ 


೧೩೫೭ 


೧೩೫೮ 
೧೩೫೯ 
೧೩೬೦ 


೧೩೬೧ 
೧೩೬೨ 
೧೩೬೩ 


೧೩೬೪ 
೧೩೬೫ 
೧೩೬೬ 
೧೩೬೭ 
೧೩೬೮ 


೧೩೬೯ 


೧೩೭೦ 


ಸಂಕಿಸ್ತ 
ಶಮದ. 


ಶಮದ. ಕಿ. 
ಶಮದ. ನ. 


ಶಮಧಾ. 
ಶರಲೀ. 


ಶರಸಾ. 
ಶಾಂತಲಾ. 
ಶಾಂತಿ. 
ಶಾಂತಿಪು. 
ಶಾಂತೀಚ. 
ಶಾಂತೀಶ್ವ. 


ಶಾಂಪಜೀ. 


ಶಾಂಭ ವಿ. 
ಶಾಕುಂಶ. 


ಕನ್ನಡ ನಿಘಂಟು 
ಶಬ್ದ ಮಣಿದರ್ಪಣಂ ಕೇಶಿರಾಜ ದಸ ಸು. ೧೨೬೦ 


(ಸಂ॥ ಎಫ್‌. ಕಿಟಿಲ್‌) ಪ 
(ಸಂ॥ ಡಿ. ಎಲ್‌. ತ 
ನರಸಿಂಹಾಚಾರ್‌) 


೨3 32» 


ಶಬ್ದಮಣಿದರ್ಪಣದ ಧಾತುಪಾಠೆ ತ 


ಶರಣಲೀಲಾಮೃತ ಚನ್ನಪ್ಪ (ಸಂ॥ ಶಿವಬಸವಸ್ವಾಮಿ) ಸು. ೧೭೫೦ 
ಶರಣ ಸಾಹಿತ್ಯ (ಮಾಸಪತ್ರಿಕೆ) (ಸಂ॥ ಬಿ. ಶಿವಮೂರ್ತಿಶಾಸ್ತ್ರೀ) ೧೯೩೭ 
ಶಾಂತಲಾ ಳೆ. ವಿ. ಆಯ್ಕೆರ್‌ ೧೯೫೪ 
ಶಾಂತಿ ಜಿ. ಪಿ. ರಾಜರತ,ಂ ೧೯೩೪ 
ಶಾಂತಿಪುರಾಣಂ ಪೊನ್ನ (ಸಂ॥ ಎ. ವೆಂಕಟರಾವ್‌, ಸು.`೯೫೦ 
ಎಚ್‌. ಶೇಷ ಅಯ್ಯಂಗಾರ್‌) 
ಶಾಂತೀಶ್ವರ ಚರಿತಂ ಶಾಂತಿಕೀರ್ತಿಮುನಿ (ಸಂ ೧೫೧೯ 
ಎಂ. ನೇಮಿರಾಜಶಾಸ್ತ್ರಿ ) 
ಶಾಂತೀಶ್ವರ ಪುರಾಣಂ ಕಮಲಭವ (ಸಂ॥ ಸು. ೧೨೩೫ 
ಮಂ.ಆ.ರಾಮಾನುಜಯ್ಯಂಗಾರ್‌) 
ಶಾಂತಿಸಾಧನೆ ಮತ್ತು ಎಂ. ಎ. ವೇದವಲ್ಲಿ be 
ಪವಿತ್ರಜೀವನ 
ಶಾಂಭವಿ ಎಲ್ಲೂರು ಲಕ್ಷ್ಮಿ! «ನಾರಾಯಣರಾವ್‌: ೧೯೩೨ 
ಕರ್ನಾಟಿಕ ಶಾಕುಂತಲ ನಾಟಕಂ ಬಸವಪ್ಪ ಶಾಸ್ತ್ರಿ ೧೮೪೩-೯೧ 
ಶಾಪ ವಿ.ಎಂ. ಇನಾಂದಾರ್‌ ೧೯೪೯ 
ಶಾಸನ ಪದ್ಯಮಂಜರಿ (ಸಂಗ ಆರ್‌. ನರಸಿಂಹಾಚಾರ್‌) ೧೯೨೩ 
ನಿಘಂಟು ತಿರುಮಕೂಡ್ಲು ಶಾಮಣ್ಣ ೧೯೩೦ 
ಶಾಲೆಯ ಮಕ್ಕಳು ಅನು॥ ಬಿ. ಎಸ್‌. ರುಕ್ಕಮ್ಮ ೧೯೫೭ 
ಶಾಸ್ತ್ರ ಸಾರ ಸಮುಚ್ಚಯ ಟೀಕೆ | ಸಮುದಾಯದ ಮಾಘಣಂದಿ ಸು. ೧೨೫೩ 
ಶಿಕ್ಷಣ ತತ್ವದರ್ಶನ ಎಂ. ಸಿದ್ಧಲಿಂಗಯ್ಯ, ೧೯೬೧ 
ಎನ್‌. ಎಸ್‌. ವೀರಪ್ಪ 
ಶಿಕ್ಷಣ ಸಂಭ್ರಮ ಹುಯಿಲಗೋಳ ನಾರಾಯಣರಾಯ ೧೯೨೫ 
ಶಿಲಾಮುಖ ಗೋವಿಂದಮೂರ್ತಿ ದೇಸಾಯಿ ೧೯೫೭ 
ಶಿವದಾಸ ಗೀತಾಂಜಲಿ (ಸಂ॥ ಎಲ್‌. ಬಸವರಾಜು) ಸು.೧೧೬೦- 
೧೪೩೦ 
ಶಿವಛತ್ರಪತಿ ಶ್ರೀನಿವಾಸ ೧೯೩೨ 
ಶಿವಲೆಂಕ ಮಂಚಣ್ಣನ ವಚನಗಳು ಶಿವಲೆಂಕ ಮಂಚಣ್ಣ ಸು, ೧೧೬೦ 
ಶಿವರಾತ್ರಿ ಗೊರೂರುರಾಮಸ್ವಾಮಿಆಯ್ಯಂಗಾರ್‌ ೧೯೪೮ 
ಶಿವಾನುಭವ ಶಬ್ದಕೋಶ (ಸಂ॥ ಫ. ಗು. ಹಳಕಟ್ಟ) ೧೯೪೩ 
ಶಿವಾನುಭವ ಸೂತ್ರಂ ಮಗ್ಗೆಯ ಮಾಯಿಡೇವ (ಸಂ॥ 
ವೈ. ನಾಗೇಶಶಾಸ್ತ್ರಿ ) 
ಶುಕಸಪ್ತತಿ ಕಥೆ ಚಿಕ್ಕುಪಾಧ್ಯಾಯ ೧೬೭೨- 
೧೭೦೪ 
ಶೂನ್ಯಸಂಪಾದನೆ (ಸಂಗ (0 ಫ.ಗು. ಹಳಕಟ್ಟ, — 


(ii) ಸಂ. ಶಿ. ಭೂಸನೂರಮರ) 


ಇತರ ವಿವರಗಳು 


ಕರ್ಣಾಟಕ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು, ೧೯೨೦ 


ಬಾಸೆಲ್‌ಮಿರ್ಷಪ್ರೆಸ್‌,ಮಂಗಳೂರು,೧೮೭೨ 


ಶಾರದಾ ಮಂದಿರ, ಮೈ ಸೂರು, ೧೯೫೯ 
೨ನೆಯ ಮುದ್ರಣ, ೧೯೬೪ 
೨ನೆಯ ಮುದ್ರಣ, ಶಿವಶರಣ ವಾಜ್ಮಯ 
ಪ್ರಕಾಸಕಾರ್ಯಾಲಯ, ಮೈಸೂರು, ೧೯೫೫ 
ಸ್ವ ತಂತ್ರ ಕರ್ಣಾಟಕ ಪ್ರೆಸ್‌, ಬೆಂಗಳೂರು 
ಮಸಳಿ ಗ್ರಂಥಮಾಲೆ, ಧಾರವಾಡ 
ರಾಮಮೋಹನ ಕಂಪೆನಿ, ಬೆಂಗಳೂರು 
ಪೀಪಲ್ಸ್‌ ಪ್ರಿಂಟಿಂಗ್‌ ಎಂಡ್‌ ಪಬ್ಲಿಷಿಂಗ್‌ 
ಹೌಸ್‌ ಲಿ,, ಮದರಾಸು, ೧೯೨೯ 
ಪದ್ಮಾವತಮ್ಮ, ಸಾಲಿಗ್ರಾಮ, ೧೯೩೮ 


ಕರ್ಣಾಟಕ ಕಾವ್ಯಕಲಾನಿಧಿ, 
ಮೈಸೂರು, ೧೯೧೨ 

ಎಂ. ಎ. ನಾರಾಯಣ ಅಯ್ಯಂಗಾರ್‌, 
ಗೌರೀಬಿದನೂರು 

ಸುಜ್ಞಾನಾಮೃತ ಕಾರ್ಯಾಲಯ, ಎಲ್ಲೂರು 

೭ನೆಯ ಮುದ್ರಣ, ಸ್ವತಂತ್ರ ಕರ್ಣಾಟಕ 
ಪ್ರೆಸ್‌, ಬೆಂಗಳೂರು, ೧೯೪೬ 

ಉಷಾ ಸಾಹಿತ್ಯಮಾಲೆ, ಮೈ ಸೂರು 

ಗುರುವಿಲಾಸ ಪ್ರಿಂಟಿಂಗ್‌ ವರ್ಕ್ಸ್‌, 
ಬೆಂಗಳೂರು 

ಹಸ್ತಪ್ರತಿ : ಕನ್ನ ಡ ಸಾಹಿತ್ಯ ಪರಿಷತ್ತು, 
de 

ಪೀಪಲ್ಸ್‌ ಬುಕ್‌: ಹೌಸ್‌, ಮೈಸೂರು 

ಹಸ್ತಪ್ರತಿ: ಜೆ. ೩೧೦, ಓರಿಇ., ಮೈಸೂರು 

ಡಿ. ವಿ. ಕೆ. ಮೂರ್ತಿ, ಮೈಸೂರು 


ಸಮಾಜ ಪುಸ್ತಕಾಲಯ, ಧಾರವಾಡ 

ಜಗದ್ಗುರು ಶ್ರೀ ಶಿವರಾತ್ರೀಶ್ವರ 
ಗ್ರಂಥಮಾಲಾ, ಮೈಸೂರು, ೧೯೬೩ 

ಜೀವನ ಕಾರ್ಯಾಲಯ, ಬೆಂಗಳೂರು 

ಹಸ್ತಪ್ರತಿ: ಜೆ. ಬಿ.೪೪ಲಿ, ಓರಿಇ.,ಮೈಸೂರು 

ಕಾವ್ಯಾಲಯ, ಮೈಸೂರು 

ಶಿವಾನುಭವ ಗ್ರಂಥಮಾಲಾ, ವಿಜಾಪುರೆ 


ಸು. ೧೪೩೦] ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗೀ- 


ಶ್ವರ ಗ್ರಂಥಮಾಲೆ, ಧಾರವಾಡ, ೧೯೫೮ 


ಶಿವಾನುಭವ ಗ ಗ್ರಂಥಮಾಲಾ, 
ವಿಜಾಪುರ, ಟು 


ರಾವೂರಸಿದ್ದಲಿಂಗೇಶ್ವರಮುಠ, ಆದವಾನಿಯ 


ಕಲ್ಲುಮಠದ ಅಧಿಪತಿಗಳು, ೧೯೫೮ 


ಶೈವಸು. 
ಶೋಚನೀ. 
ಶ್ಯಾಮತಾ. 


ಶ್ರಾವಕಾ. 
ಶ್ರೀಕಥೆ. 
ಶ್ರೀಕಾಂತ. 
ಶ್ರೀಕೃಷಾ. 


ಶ್ರೀಪಾಲ. 
ಶ್ರೀಮಹಾ. 
ಶ್ರೀರಂಗ. 
ಶ್ರೀರಾಚ. 
ಶ್ರೀರಾಪ. 


ಶ್ರೀರಾಮ. 


ಶ್ರೀರಾಮಾ. 
ಶ್ರೀರಾಯ. 


ಶ್ರೀವಿದ್ಯಾ. 


ಶ್ರೀಸೋಶ. 
ಶ್ರೇಯಾಂಸ. 


ಷಟ್ಟನಿ. 


ಷತಿಲ. 
ಷೋಡಶಿ. 
ಸಂಳಂಸ. 
ಸಂಕವ. 
ಸಂಚಿತ್ರ. 


ಸಂಜೀವಿ. 
ಸಂಧ್ಯಾ ರಾ. 


ಸಂ ನ್ಯಾ ಶ್ರ 


ಹೆಸರು 


ಶೃಂಗಾರ ರತ್ನಾಕರಂ 


ಶೇಷಪ್ರಶ್ನೆ 


ಶೇರಶಹ 
ಶೇಷಧರ್ಮ 


ಕೇಷರಾಮಾಯಣಂ 


ಶೈಲಾಜಿ 

ಶೈವ ಸುಧಾರ್ಣವ 
ಶೋಚನೀಯ ನಿಧನ 
ಶ್ಯಾಮನ ತಾಯಿ 


ಶ್ರಾವಕಾಚಾರ 
ಶ್ರೀಪತಿಯ ಕಥೆಗಳು 
ಶ್ರೀಕಾಂತ 
ಶ್ರೀಕೃಷ್ಣ ಪಾರಿಜಾತವು 
(ಯಕ್ಷಗಾನ) 
ಶ್ರೀಪಾಲ ಚರಿತೆ 
ಶ್ರೀರಂಗ ಮಹಾತ್ಮೆ 
ಶ್ರೀರಂಗ 
ಶ್ರೀರಾಮ ಚರಿತೆ 
ಶ್ರೀರಾಮಪರಂಧಾಮ 
(ವಸಂತಯಾಗ) 
ಶ್ರೀರಾಮಪಟ್ಟಾಭಿಷೇಕಂ 


ಶ್ರೀ ರಾಮಾಯಣ ದರ್ಶನಂ 

ಶ್ರೀರಂಗರಾಯೆ 

ಶ್ರೀ ವಿದ್ಯಾರಣ್ಯರು 

ಶ್ರೀಕಂಠ ಸೋಮೇಶ್ವರ ಶತಕ 

ಶ್ರೇಯಾಂಸ (ಭಾಗ1) 

ಷಟ್ಟದಿ ಕಾವ್ಯಗಳ 
ಕನ್ನಡ-ಕನ್ನಡ ನಿಘಂಟು 

ಷಬ್ಬಲ ತಿಲಕ 

ಷೋಡಶಿ 

ಸಂಸಾರಿಗ ಕಂಸ 

ಸಂಸ್ಕೃತ ಕವಯಿತ್ರಿಯರು 

ಸಂಸಾರಚಿತ್ರ 


ಸಂಜೀವಿನಿ 
ಸಂಧ್ಯಾರಾಗ 


ಸಂನ್ಯಾಸಿ ಮತ್ತು ಇತರ ಕಥೆಗಳು | ಕುವೆಂಪು 


ಕರ್ತೃ 
ಕನಿಕಾಮ (ಸಂಗ ಸು. ೧೨೦೦ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ.ಆ.ರಾಮಾನುಜಯ್ಯಂಗಾರ್‌) 
ಅನು! ಎಚ್‌. ಕೆ. ೧೯೬೦ 
ವೇದವ್ಯಾಸಾಚಾರ್ಯ 
ಮ. ಪ್ರ. ಪೂಜಾರ ೧೯೨೮ 
ಚಿಕ್ಕದೇವರಾಜ ೧೬೭೨- 
೧೭೦೪ 
ಸೋಸಲೆ ಆಯ್ಕ ಶಾಸ್ತ್ರ ೧೮೫೪- 
೧೯೩೪ 
ವಿವಿಧ ಲೇಖಕರು ೧೯೪೫ 
ಗಳಗನಾಥ ೧೯೨೩ 
ರಾ. ಪಾ. ಶಿರೋಳ ೧೯೫೦ 
ಅನು॥ ಬಾಲಚಂದ್ರ ಘಾಣೇಕರ ೧೯೬೧ 
ಸಮುದಾಯದ ಮಾಘಣಂದಿ ಸು. ೧೨೫೩೩ 
ಎ. ಆರ್‌. ಕೃಷ್ಣಶಾಸ್ತ್ರಿ e ೧೯೪೮ 
ಅನು! ಗುರುನಾಥ ಜೋಶಿ ೧೯೪೪ 
ವರದ ಪರಾಲ ತಮ್ಮಣ್ಣ ಸು. ೧೮೫೦ 
ಮಂಗರೆಸ 111 ೧೫೦೮ 
ಮಲ್ಲಿ ಕಾರ್ಜುನ ೧೬೭೮ 
ನೆರಂಗ ೧೯೪೧ 
ಎಂ. ಕೃಷ್ಣಪ್ಪ ೧೯೧೩ 
ಬಾಲಕವಿ ಹನುಮಂತ ಭಟ್ಟಿ ೧೯೩೫ 
ನಂದಳಿಕೆ ಲಕ್ಷ್ಮೀನಾರಣಪ್ಪ ೧೮೭೦- 
೧೯೦೧ 
ಕುವೆಂಪು ೧೯೪೯-೫೧ 
ವೀರಕೇಸರಿ ಸೀತಾರಾಮಶಾಸ್ತ್ರಿ ೧೯೫೨ 
ಓ, ಎನ್‌. ಲಿಂಗಣ್ಣಯ್ಯ ೧೯೪೭ 
ವೀರಭದ್ರರಾಜ ಸು. ೧೫೩೦ 
ಮಿರ್ಜಿ ಅಣ್ಣಾರಾಯ ೧೯೫೪ 
(ಸಂ॥ಬೆಳ್ಳಾವೆ ವೆಂಕಟಿನಾರಾಯಣಪ್ಪ) ೧೯೩೦ 
ಮುಖಬೋಳು ಸಿದ್ಧರಾಮ ೧೬೫೬ 
ಆನು! ಗುರುನಾಥ ಜೋಶಿ ೧೯೫೨ 
ಶ್ರೀರಂಗ ೧೯೪೫ 
ಫೆ. ಟ. ಪಾಂಡುರಂಗಿ ೧೯೫೭ 
ಆನಂದಕಂದ ೧೯೫೦ 
ಶ್ರೀ ಕೃಷ್ಣಪಾಟೀಲ ೧೯೪೯ 
ಅ.ನ ಕೃಷ್ಣರಾಯ ೧೯೪೪ 


೧೯೪೫ 


45 
ಇತರ ವಿವರಗಳು 


ಕರ್ಣಾಟಕ ಕಾವ್ಯಮಂಜರಿ, 
ಮೈ ಸೂರು, ೧೮೯೪ 


ಡಿ. ವಿ. ಕೆ. ಮೂರ್ತಿ, ಮೈಸೂರು 


ವಿಜಯ ಪ್ರೆಸ್‌, ಧಾರವಾಡ 
ಹಸ್ತಪ್ರತಿ: ಕೆ.ಎ. ೧೩೩,ಓರಿಇ., 
ಸೂರು 
ಬೆಂಗಳೂರು ಪ್ರೆಸ್‌, ಬೆಂಗಳೂರು, ೧೯೨೭ 


ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 
೫ನೆಯ ಮುದ್ರಣ, ಪ್ರತಿಭಾ ಗ್ರಂಥಮಾಲೆ, 
ಧಾರವಾಡ 
ಹಸ್ತಪ್ರತಿ: ಳೆ. ಎ.೧೯೮, ಓರೀಇ., ಮೈಸೂರು 
ಕಾವ್ಯಾಲಯ, ಮೈಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಶ್ರೀಕೃಷ್ಣ ಮುದ್ರಣಾಲಯ, 
ಉಡುಪಿ, ೧೯೨೫ 
ಹಸ್ತ ಪ್ರತಿ: ಸೆ.ಬಿ. ೭೦,ಓರಿಇ., ಮೈಸೂರು 
ಹಸ್ತಪ್ರತಿ: ಕ್ರೆ.ಎ,೫೨, ಓರಿಇ., ಮೈಸೂರು 
ರಂಗಮಂಗ ಪ್ರಕಾಶನ, ಧಾರವಾಡ 
ಕರ್ಣಾಟಕ ಗ್ರಂಥಮಾಲಾ, ಮೈಸೂರು 
ಶ್ರೀ ಕೃಷ ಮುದ್ರಣಾಲಯ, ಉಡುಪಿ 
ಜು 


ಕರ್ಣಾಟಕ ಕಾವ್ಶ ಮಂಜರಿ, 
ಮೈಸೂರು, ೧೮೯೭ 

ಕಾವ್ಯಾಲಯ, ಮೈಸೂರು 

ಜಿ. ಎಸ್‌. ವಿಶ್ವ ಅಂಡ್‌: ಕಂಪನಿ, 
ಬೆಂಗಳೂರು 

ಎಸ್‌. ಎಸ್‌. ರ್ವ. ಬುಕ್‌ಡಿಪೊ, 
ಬೆಂಗಳೂರು 

ಹಸ್ತಪ್ರತಿ: ಕೆ.ಎ.೩೫, ಓರಿಇ., ಮೈಸೂರು 

ವಾಹಿನಿ ಪ್ರಕಾಶನ, ಬೆಂಗಳೂರು 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಚೆಂಗಳೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ರಂಗಮಂಗ ಪ್ರಕಾಶನ, ಧಾರವಾಡ 

ಕರ್ನಾಟಿಕ ವಿಶ್ವವಿದ್ಯಾಲಯ, ಧಾರವಾಡ 

೩ನೆಯ ಮುದ್ರಣ, ಸಾಹಿತ್ಯ ಭಂಡಾರ, 
ಹುಬ್ಬಳ್ಳಿ 

ಸುವರ್ಣಭಾರತೀ ಗ್ರಂಥಮಾಲೆ, ಬೆಳಗಾವಿ 

೩ನೆಯ ಮುದ್ರಣ, ಸ್ಟ್ಯಾಂಡರ್ಡ್‌ ಬುಕ್‌ 
ಡಿಪೋ, ಬೆಂಗಳೂರು 

೨ನೆಯ ಮುದ್ರಣ, ಕಾವ್ಯಾಲಯ, ಮೈಸೂರು 


ಸಂಪಿಗೆ. 
ಸಂಭಪ. 


ಸಂಭಾಕೆ. 
ಸಂರಾಣಂ. 
ಸಂಸಕ. 
ಸಂಸಪ. 
ಸಕತೆ. 
ಸಕುಮಂ. 
ಸದೀಗೀ. 


ಸಗಜೊ, 
ಸಣ್ಣಕ. 


ಸತ್ವಸಾ. 


ಸದಾಶ. 
ಸದ್ಗುರು. 


ಸನತ್ಯು. 
ಸಮಜೀ. 


ಸಮಪ. 


ಸಂಪಿಗೆ 
ಸಂಭವ ಪರ್ವ 


ಸಂಭಾವನೆ 
ಸಂಕ್ಷೇಪ ರಾಮಾಯಣಂ 
ಸಂಸಕವಿ 


ಸಂಸಪದ 


ಸಣ್ಣ ಕತೆಗಳು 
ಸತ್ಯ ಥಾಳುಸುಮಮಂಜರಿ 
ಸಖೀಗೀತ 


ಸಗರದ ಬೊನ್ಮುಣ್ಣನ ವಚನಗಳು 

ಮಾಸ್ತಿಯವರ ಪುಸ್ತಕಗಳು: 
ಕತೆಗಳು ೧,.೨ 

ಸತ್ವಸಾರ ಅಥವಾ ಶೌರ್ಯ 
ಸಂಜೀವನ 


ಸದಾಶಿವ ಶತಕ 


ಸದ್ಗುರು ರಹಸ್ಕ 


ಸನತ್ಕುಮಾರ ಷಟ್ಪದಿ 
ಸಮರಸವೇ ಜೀವನ 
ಸಮಯಪರೀಕ್ಷೆ 


ಸಮರ ಸೌದಾಮಿನಿ 
ಸಮಾಲೋಕನ 

ಸಕಲೇಶ ಮಾದರಸನ ವಚನಗಳು 
ಸಮುದ್ರಮಥನ (ಯಕ್ಷಗಾನ) 
ಸಮ್ಯುಕ್ತ p ಕೌಮುದಿ ' 


ಸರಸಮ್ಮನ ಸಮಾಧಿ 
ಸರಳಾ 
ಸರ್ವಜ್ಞನ ವಚನಗಳು 
ಸರ್ವಮಂಗಳಾ 
ಸಸ್ಯವಿಜ್ಞಾನಿಗಳ ಕತೆಗಳು 
ಸಸ್ಕ ಶಾಸ್ತ 
ಇವೆ 
ಸಾಹಿತ್ಯ ಮತ್ತು ಕಾಮಪ್ರಚೋದನೆ 


ಸಾಗಾರೆ ಧರ್ಮಾಮೃತ 
ಸಾತ್ವಿಕ ಬ್ರಹ್ಮವಿದ್ಯಾವಿಲಾಸ 


ಸಾನಂದ ಗಣೇಶನಕಥೆ(ಯಶ್ಸಗಾನ) 


ಕನ್ನಡ ನಿಘಂಟು 


ಕುಲಕರ್ಣಿ ಶ್ರೀನಿವಾಸ 
ಕುಮಾರವ್ಯಾಸ (?) 

(ಸಂ॥ ಪಿ. ಶಾಮಾಚಾರ್ಯ) 
ವಿವಿಧ ಲೇಖಕರು 
ಳೆ. ಆರ್‌. ನರಸಿಂಹಯ್ಯ 
ಜಿ. ಪಿ. ರಾಜರತ್ನಂ 


ಸಂಸ 


ನವರತ್ನ ರಾಮುರಾಯ 
ನಾ. ವೆಂ. ಕುರಡಿ 
ಅಂಬಿಕಾತನಯದತ್ತ 


ಸಗರದ ಬೊಮ ಇ 
೬ಬ 
ಶ್ರೀನಿವಾಸ 


ಗಳಗನಾಥ 


ಶಾಲ್ಯದ ಕೃಷ್ಣರಾಜ 
ಗುರುಬಸವ 
(ಸಂ॥ ಎಂ. ಮರಿಯಪ್ಪ ಭಟ್ಟ) 
ತೆರಕಣಾಂಬಿ ಬೊಮ್ಮ ರಸ 
ವಿ. ಕೃ. ಗೋಕಾಕ 
ಬ್ರಹ್ಮಶಿವ A 


(ಸಂ॥ ಬಿ. ಎಸ್‌. ಕುಲಕರ್ಣಿ) 


ವೆಂ. ಮು. ಜೋಶಿ 

ತೀ. ನಂ. ಶ್ರೀಕಂಠಯ್ಯ 

ಸಕಲೇಶ ಮಾದರಸ 

ಮೂಲಿ ವಾಸುದೇವ ಪ್ರಭು 

ಮಂಗರಸ 11% (ಸಂ॥ 
ಆರ್‌. ತಾತಾಚಾರ್ಯ) 

ಶಿವರಾಮ ಕಾರಂತ 

ಎಂ. ವಿ. ಶಾಸಿ 


“ಇದ್‌ 
ಸರ್ವಜ್ಞ (ಸಂ॥ ಚನ್ನಸ್ಪ ಉತ್ತಂಗಿ) 


ಚದುರೆಂಗ 

ಎಂ. ಎಸ್‌. ಎಸ್‌. ರಾವ್‌ 
ಪಿ. ಎಸ್‌. ಚಿಕ್ಕಣ್ಣಯ್ಯ 
ಅ.ನ. ಕೃಷ್ಣರಾಯ 


ಆಶಾಧರ 
ಚಿಕ್ಕು ಪಾಧ್ಯಾಯ 


ಮೋ. ರಾಮಶೇಷಶಾಸಿ 
್‌ 


ಮ 
se | | me | 
ಳೆ 


೧೯೩೩ 
ಸು. ೧೪೩೦ 


೧೯೪೧ 
೧೯೦೯ 
೧೯೫೬ 


೧೯೨೮ 


೧೯೫೧ 
೧೯೪೨ 
೧೯೫೧ 


ಸು. ೧೧೬೦ 
೧೯೨೦- 
೧೯೫೭ 
೧೯೧೫ 


ಸು. ೧೭೬೯ 
ಸು. ೧೪೩೦ 


ಸು. ೧೪೮೫ 
೧೯೫೬ 
ಸು. ೧೧೦೦ 


೧೯೫೭ 

೧೯೫೮ 
ಸು. ೧೧೬೦ 
ಸು. ೧೮೫೦ 

೧೫೦೮ 


೧೯೪೭ 
೧೯೧೪ 


ಸು. ೧೭೦೦ 


೧೯೫೪ 


ಇತರ ವಿವರಗಳು 


ಸಾಧನಕೇರಿ, ಧಾರವಾಡ 

ಗವರ್ನಮೆಂಟ್‌ ಬ್ರಾಂಚ್‌ ಪ್ರೆಸ್‌, 
ಮೈಸೂರು 

ಬೆಂಗಳೂರು ಪ್ರೆಸ್‌, ಬೆಂಗಳೂರು 

ಕರ್ಣಾಟಕ ಗ್ರಂಥಮಾಲೆ, ಮೈಸೂರು 

ಕರ್ಣಾಟಕ ಸಂಘ, ಸೆಂಟ್ರಲ್‌ ಕಾಲೇಜ್‌, 
ಬೆಂಗಳೂರು 

ಕರ್ನಾಟಕ ಪ್ರಿಂಟಂಗ್‌ ವರ್ಕ್ಸ್‌, 
ಧಾರವಾಡ 

ಜೀವನ ಕಾರ್ಯಾಲಯ, ಬೆಂಗಳೂರು 

೩ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 

ಹಸ್ತಪ್ರತಿ: ಕೆ. ಬಿ.೪ಳ೮,ಓರಿಇ., ಮೈಸೂರು 

ಜೀವನ ಕಾರ್ಯಾಲಯ, ಬೆಂಗಳೂರು 


ಶೇಷಾಚಲ ಗ್ರಂಥಮಾಲೆ, ಆನಂದವನ, 
ಅಗಡಿ 

ಳೆ. ಬಿ. ೩೮೪, ಓಿರಿಇ,, ಮೈ ಸೂರು 

ಓರಿಲೈ., ಮದರಾಸು, ೧೯೫೧ 


ಹಸ್ತಪ್ರತಿ: ಕೆ.ಬಿ.೬೬, ಓರಿಇ., ಮೈಸೂರು 

ಮನೋಹರ ಗ್ರಂಥಮಾಲಾ, ಧಾರವಾಡ 

(i) ಹಸ್ತಪ್ರತಿ: ಸೆ. ಬಿ. ೭೩ ಓರಿಇ, 
ಮೈಸೂರು 

(ii) ಕನ್ನಡ ಸಂಶೋಧನ ಸಂಸ್ಥೆ, 
ಧಾರವಾಡ, ೧೯೫೮ 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಶಾರದಾ ಮಂದಿರೆ, ಮೈಸೂರು 

ಹಸ್ತಪ್ರತಿ: ಕೆ.ಬಿ.೪ಳಲ,ಓರಿಇ.,ಮೈ ಸೂರು 

ಶ್ರೀಕೃಷ್ಣಮುದ್ರಣಾಲಯ, ಉಡುಪಿ, ೧೯೨೫ 

ದೇ. ಫ. ಚೌಗುಲೆ, ಮಹಾವೀರ ಪ್ರೆಸ್‌, 
ಬೆಳಗಾವಿ, ೧೯೨೩ 

ಹರ್ಷ ಪ್ರಕಟಿಣಾಲಯ, ಪುತ್ತೂರು 

ಫೆ, ಇ. ಮಿಶನ್‌ ಹಾಯ್‌ಸ್ಕೂಲ್‌, 
ಧಾರವಾಡ, ೧೯೨೪ 

೨ನೆಯೆ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 

ಸಮಾಜ ಪುಸ್ತಕಾಲಯ, ಧಾರವಾಡ 

ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

೨ನೆಯ ಮುದ್ರಣ, ಸುದರ್ಶನ ಪ್ರಕಾಶನ, 
ತಿಪಟೂರು, ೧೯೬೦ 

ಹಸ್ತಪ್ರತಿ: ನೆ. ೬೯೪, ಓರಿಇ., ಮೈಸೂರು 

ಹಸ್ತಪ್ರತಿ: ಕೆ.ಬಿ.೪೪, ಓರಿಣ,, ಮೈಸೂರು 


ಮುದ್ರಣ (?). ಬೆಂಗಳೂರು, ೧೮೮೬ 


೧೪೫೫ 


ಹೆಸರು 


ಸಾನಂದೆ ಚರಿತ್ರೆ 
ಸಾರಂಗಧರನ ಕಥೆ (ಯಕ್ಷಗಾನ) 


ಸಾವಿನ ಉಡಿಯಲ್ಲಿ 
ಸಾವಿನೊಂದಿಗೆ ಸರಸ 
ಸಾವಿತ್ರೀ-ಸತ್ಕ್ಯವಾನ 
ಸಾಹಿತ್ಯ ಸಮಾಲೋಚನೆ 
ಸಾಹಿತ್ಯ ಮತ್ತು ಜೀವನ ಕಲೆ 
ಸಾಹಿತ್ಕಾಂಕ 
ಸಾಹಿತ್ಯ ಮತ್ತು ವಿಮರ್ಶೆ 
ಸಾಹಿತ್ಯಶಕ್ತಿ 
ಸಾಹಿತ್ಯ-ಸಂಶೋಧನೆ ' 
ಸಾಳ್ವಭಾರತ 
ಸಾಳ್ವಸಾಂಗತ್ಯ 
ಸಿಂಗಿರಾಜ ಪುರಾಣ 
ಸಿದ್ದಾಂತ ಬಿಂದು ಪ್ರಕಾಶ 
ಛಿ 
ಸಿಡಿಲು 
ಸಿದ್ಧಲಿಂಗ ಕಾವ್ಯ 
ಸಿದ್ಧರಾಮೇಶ್ವರ ಪುರಾಣ 
ಸಿದ್ದರಾಮ ಚಾರಿತ 
ಖ 


ಸಿದ್ಧರಾಮೇಶ್ವರ ವಚನಗಳು 


ಸಟೀಕೆ ಅಮರಳೋಶವು 
ಸಿದ್ಧೇಶ್ವರ ಪುರಾಣ 


ಸಿದ್ಧೇಶ್ವರ ವಚನಗಳು 


ಸಿವಗನ್ನಡ ಭಾಗ್ಯ 

ಸೀತಾಚರಿತೆ 

ಸೀತಾರತ 

ಸುಂಕದ ಬಂಕಣ್ಣನ ವಚನಗಳು 

ಸುಂದರಿಯ ಹಂಬಲು ಮತ್ತು 
ಇತರ ಕಥೆಗಳು 

ಸುಕುಮಾರ ಚರಿತಂ 


ಸುಖವಿಪ್ಲವ 

ಸುಗುಣ ಗಂಭೀರ 

ಸುಜಾ ನ ಚಂದೋದಯ 
ಇಗ ಖು 

ಸುದರ್ಶನ 


ಸುಧಾ 


ಸುನಂದಿನಿ 
ಸುನೀತ 


ಸಂಕ್ಷಿಪ್ತ ಸೂಚಿ 


ಕುಮಾರ ಪದ್ಮರಸ 
ಸಾಂಬಯ್ಯ 


ಎನ್ನೆ. ಕುಲಕರ್ಣಿ 

ಎಚ್‌. ವಿ. ಭಟ್ಟ 

ನಾರಾಯಣ ವೆಂಕಟೀಶ ಕುರಡಿ 
ಸ. ಸ. ಮಾಳವಾಡ 

ರಾಳ್ಞ ಪಲ್ಲಿ ಅನಂತಕೃಷ್ಣ ಶರ್ಮ 
(ಸಂ॥ ಎಚ್‌. ಬಿ. ಕುಲಕರ್ಣಿ) 


ಸು. ೧೨೧೫ 
ಸು. ೧೭೫೦ 


೧೯೪೯ 
೧೯೫೨ 
೧೯೧೩ 
೧೯೫೬ 
೧೯೫೮ 
೧೯೫೦ 
೧೯೩೬ 
೧೯೫೪ 
೧೯೪೦ 
ಸು. ೧೫೫೦ 


47 
ಇತರ ವಿವರಗಳು 


ಹಸ್ತಪ್ರತಿ: ಕೆ.ಬಿ.೧೪೬,ಓರಿಇ., ಮೈಸೂರು 
ವಾಗೀಶ್ವರೀ ಮುದ್ರಾಕ್ಷರ ಶಾಲೆ, 
ಬೆಂಗಳೂರು, ೧೮೮೬ 
ಪ್ರತಿಭಾ ಗ್ರಂಥಮಾಲಾ, ಧಾರವಾಡ 
ಶಾರದಾ ಪ್ರಕಟನಾಲಯ, ಬೆಂಗಳೂರು 
ಸುರುಚಿ ಪ್ರಕಾಶನ, ಮೈಸೂರು 
೨ನೆಯ ಮುದ್ರಣ, ಕಾವ್ಯಾಲಯ,ಮೈ ಸೂರು 
ಕುವೆಂಪು ಸಾಹಿತ್ಯ ಸಮಿತಿ, ಹುಬ್ಬಳ್ಳಿ 
ಮನೋಹರ ಗ್ರಂಥಮಾಲಾ, ಧಾರವಾಡ 
೨ನೆಯ ಮುದ್ರ ಣ, ಕಾವ್ಯಾಲಯ,ಮೈಸೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಹಸ್ತಪ್ರತಿ: ಕೆ.ಎ, ೯೬, ಓರಿಇ.,ಮೈಸೂರು 
ಹಸ್ತಪ್ರತಿ: ಕೆ. ೪೬೨, ಓರೀಇ., ಮೈಸೂರು 


ಸಿಂಗಿರಾಜ (Rol ಎಚ್‌. ದೇವೀರಪ್ಪ) ಸು. ೧೫೦೦ | ಹಿರಿಇ., ಮೈಸೂರು, ೧೯೫೦ : 


ಶಿವಾನಂದ ಸುಬ್ರಹ್ಮಣ್ಯ 
ವಸುದೇವ ಭೂಪಾಲಂ 
ಬಸವಳವಿ 
ಜಯದೇವಿತಾಯಿ ಲಿಗಾಡೆ 
ರಾಘವಾಂಕ (ಸಂ॥ 

ಬ. ಎಸ್‌. ವೆಂಕಣ್ಣಯ್ಯ, 


ಡಿ. ಎಲ್‌. ನರಸಿಂಹಾಚಾರ್‌) 


೧೯೧೦ 
೧೯೪೭ 
೧೮೮೭ 
೧೯೬೫ 

ಸು. ೧೨೦೦ 


ಕ್ರೌನ್‌ ಪ್ರೆಸ್‌ ಮುದ್ರಾಲಯ, ಮೈಸೂರು 
ವಿಚಾರಸಾಹಿತ್ಯ ಶಿಮಿಟಿಡ್‌, ಬೆಂಗಳೂರು 
ಹಸ್ತಪ್ರ ತಿ: ಕೆ.ಎ.೨೫೫, ಓರೀಇ.,ಮೈ ಸೂರು 
ಕನ್ನಡ ಕೋಟಿ ಪ್ರಕಾಶನ, ಸೊಲ್ಲಾಪುರ 
"ಕರ್ಣಾಟಕ ಸಂಘ, ಶಿವಮೊಗ್ಗ, ೧೯೪೦ 


ಸಿದ್ಧರಾಮ (ಸಂ॥ ಫ. ಗು. ಹಳಕಟ್ಟ) ಸು. ೧೧೬೦ | ಹಿತಚಿಂತಕ ಪ್ರಿಂಟಿಂಗ್‌ ಪ್ರೆಸ್‌, 


ಸಿದ್ದಾಂತಿ ಸುಬೃಹ್ಮಣ್ಮಶಾಸಿ 
ಛ ಅಆ ಶಿ ೨ 
ವಿರಕ್ತ ತೋಂಟದಾರ್ಯ (ಸಂ॥ 
ಪಿ. ಆರ್‌. ಕರಿಬಸವಶಾಸ್ತ್ರಿ) 
ಸಿದ ಲಿಂಗಸ್ಕಾಮಿ (ಸಂ॥| 
© ವ 
ಚನ,ಮಲಿ ಕಾರ್ಜುನ) 
ಲ್ಲ ೧ 
ಕೃಷ್ಣ ಮೂರ್ತಿ ನೆಲೋಗಲು 
ಣ ಊ 
ನಂ. ಸುಬಾ ಶಾಸಿ 
ಬ ಈ 
ಎಂ. ರಮಾನಂದ ಘಾಟಿ 
ಸುಂಕದ ಬಂಕಣ್ಣ 
ಜಯಲಕ್ಷ್ಮಿ ಆರ್‌. ಶ್ರೀನಿವಾಸನ್‌ 


ಶಾಂತಿನಾಥ (ಸಂ॥ 
ಡಿ. ಎಲ್‌. ನರಸಿಂಹಾಚಾರ್‌, 
ಟ. ಎಸ್‌. ಶಾಮರಾವ್‌) 
ರಾ. ಸು. ಮಣಿ 
ಸಂಸ 
ಶಿನರಾಮದಾಸ 
ಆನಂದಕಂದ 


ಮೈ. ಶೇ. ಅನಂತಪದ್ಮನಾಭರಾವ್‌ 


ಶ್ರೀಿವಾಸ 


— 


ಸು. ೧೫೬೦ 
ಸು. ೧೪೮೦ 
೧೯೩೨ 
೧೮೯೬ 
೧೯೫೪ 
ಸು. ೧೧೬೦ 


೧೯೫೦ 


೧೦೬೮ 


೧೯೫೨ 


೧೯೪೬ 


೧೯೫೭ 


೧೯೪೬ 


ವಿಜಾಪುರ, ೧೯೩೨ 
ಚೌಡೇಶ್ವರಿ ಬುಕ್‌ಡಿಪೋ,:ಚೆಂಗಳೂರು 
ಶಂಕರವಿಲಾಸ ಮುದ್ರಾ ಕ್ಷರ ಶಾಲೆ, 
ಬೆಂಗೆಳೂರು, ೧೮೯೫ 
ಸದ್ಭರ್ಮದೀಪಿಕೆ, ಮೈಸೂರು, ೧೯೫೧ 


ಕರ್ಣಾಟಕ ಗ್ರಂಥಮಾಲಾ, ಮೈಸೂರು 

ಶಾರದಾ ಪ್ರಕಟಿನಾಲಯ, ಬೆಂಗಳೂರು 

ಹಸ್ತಪ್ರತಿ: ಫೆ. ಬಿ.೪೪೮, ಓರೀಇ.,ಮೈೈ ಸೂರು 

ಸತ್ಮಶೋಧನ ಪ್ರಕಟನ ಮಂದಿರ, 
ಬೆಂಗಳೂರು 

ಕರ್ಣಾಟಕ ಸಂಘ, ಶಿವಮೊಗ್ಗ, ೧೯೫೪ 


ಉಷಾ ಸಾಹಿತ್ಯ ಮಾಲೆ, ಮೈಸೂರು 

ಬಿ. ಶ್ರೀನಿವಾಸಯ್ಯಂಗಾರ್‌, ಬೆಂಗಳೂರು 

ಮುದ್ರಣ (?), ಬೆಂಗಳೂರು 

೩ನೆಯ ಮುದ್ರಣ, ಸಮಾಜ ' 
ಪುಸ್ತಕಾಲಯ, ಧಾರವಾಡ 

೩ನೆಯ ಮುದ್ರಣ, ಕಾವೇರಿ 
ಪ್ರಕಟನಾಲಯ, ಮಡಿಕೇರಿ 


ಜೀವನ ಕಾರ್ಯಾಲಯ, ಬೆಂಗಳೂರ 


ಸೊಬಸೋ. 
ಸೋಕ್ರಮ. 


ಸೋತುಗೆ. 


ಸೋಮಚ. 


ಸೋಮಾರ. 
ಸೋಮೇಶ. 


ಸೋಲು. 


ಸೌಣಣ. 


ಸೌಂದಕಾ. 
ಸೌಂದಪು. 
ಸೌಗಂಧಿ. 


ಸೌಗಂಪ. 
ಸೌನಂದ. 


ಸ್ಕೂಲಮಿ. 


ಸೃಶಾನ್ನೆ* 


ಸುಬ್ಬಣ್ಣ 


ಸುಮತಿ ಮದನಕುಮಾರ ಚರಿತ್ರೆ 
(ಭಾಗ 1-11) 

ಸುರಗಿಯ ಚೌಡಯ್ಯನ ರಗಳೆ 

ಸುವರ್ಣ ಸಂಪುಟ 

ಸುಬೋಧಸಾರ 


ಸುಳವು-ಹೊಳವು 
ಸೂಕ್ತಿಸುಧಾರ್ಣವಂ 


ಸಂಸಾರವೆಂದರೆ ಸೂಜಿಗಲ್ಲು 
ಸೂಪಶಾಸ 

ಲ 
ಸೂರ್ಯಪಾನ 
ಸೆರೆಮನೆಯ ಶೂರ 
ಸೇದಿರಾಜರ ರಗಳೆ 
ಸೇನಾಪತಿ ಡಾ. ಹರಡೀಕರರು 
ಸೊಗಸಿನ ಕತೆ 


ಸೊಬಗಿನ ಸೋನೆ 
ಸೋಕ್ರ ಟೀಸನ ಮರಣ 


ಸೋತು ಗೆದ್ದವಳು 
ಸೋಮನಾಥ ಚರಿತ್ರೆ 
(ಅದಿಸೆಟ್ಟ ಪುರಾಣ) 
ಸೋಮಾಸಿಮಾರರ ರಗಳೆ 
ಸೋಮೇಶ್ವರ ಶತಕ 
ಸೋಲು 
South Indian Inscriptions 
(Vol. 1—XX) 
ಸೌಂದರ ಕಾವ್ಯ 


ಸೌಂದರೆ ಪುರಾಣಂ 


ಸೌಗಂಧಿಕಾ ಪರಿಣಯ 


೫? 3? 


ಸೌಂದರನಂದ 
ಸ್ಕೂಲ ಮಿಸ್ಟ್ರೆಸ್‌ 


ಸಕಾನ ಸೃತಾಗ್ಯ 


ಕನ್ನಡ ನಿಘಂಟು 


ಶ್ರೀನಿವಾಸ ೧೯೫೨ 
ಎಂ. ಎಸ್‌. ಪುಟ ಣ್ಣ ೧೯೧೩ 
ಹರಿಹರ ಸು. ೧೨೦೦ 
ಎಚ್‌. ದೇನೀರಪ್ಪ ೧೯೪೭ 
ಮುಪ್ಪಿನ ಷಡಕ್ಷರಿ (Aol ಸು. ೧೭೦೦ 
ಹರ್ಡೇಕರ ಮಂಜಪ್ಪ) 
ವಿವಿಧ ಲೇಖಕರು ೧೯೩೯ 
ಮಲ್ಲಿ ಕಾರ್ಜುನ (ಸಂ॥ ಸು. ೧೨೪೫ 
ಎನ್‌. ಅನಂತರಂಗಾಚಾರ್‌) 
ಆನಂದಕಂದ ೧೯೨೬ 
ಮಂಗರಸ 111 ೧೫೦೮ 
ಅಂಬಿಕಾತನಯದತ್ತ ೧೯೫೬ 
ವಾಸುದೇವಾಚಾರ್ಯ ಬುರ್ಲಿ ೧೯೪೭ 
ಹರಿಹರ ಸು. ೧೨೦೦ 
ರಾ. ವೆ. ಕರಗುದರಿ ೧೯೩೪ 
ಅನು॥ ಭಾಸ್ಕರ ಗೋವಿಂದರಾವ ೧೯೪೫ 
ಗೋಖಲೆ 
ದೇಪರಾಜ ಸು. ೧೪೧೦ 
ಅನು! ಎಸ್‌. ಜಿ. ಶಾಸ್ತ್ರಿ ೧೯೫೪ 
ಶ್ರಿವೇಣಿ ೧೯೫೬ 
ರಾಘವಾಂಕ (ಸಂ॥ ಸು. ೧೨೦೦ 
(1 ಜಿ. ಬಸವಾರಾಧ್ಯ 
(11) ಆರ್‌. ಸಿ. ಹಿರೇಮಠ, 
ಎಂ. ಎಸ್‌. ಸುಂಕಾಪುರ) 
ಹರಿಹರ ಸು. ೧೨೦೦ 
ಪಾಲ್ಗುರಿಕೆ ಸೋಮನಾಥ (ಸಂ॥ ಸು. ೧೧೯೫ 
ಬೆಳ್ಳಾವೆ ವೆಂಕಟನಾರಾಯಣಪ್ಪ) 
ರಮಾನಂದ ಅಮಾನ ೧೯೫೩ 
ನೂರೊಂದಯ್ಯ ಸು. ೧೭೪೦ 


ಬೊಮ್ಮರಸ (ಸಂ1 ನಿ.ಆರ್‌.ಕರಿಬಸವ ಸು. ೧೪೫೦ 
ಶಾಸಿ , ಎಂ. ಬಸವಲಿಂಗಶಾಸಿ, 
ಎನ್‌. ಆರ್‌. ಕರಿಬಸವಶಾಸ್ತ್ರಿ) 


ಮುಮ್ಮಡಿ ಕೃಷ್ಣರಾಜ ೧೭೯೪- 
೧೮೬೮ 
ನಂಜುಂಡ ೧೮೪೧ 
ಕಡವ ಶಂಭುಶರ್ಮ ೧೯೫೬ 
ಬಿ. ಪಿ. ಕಾಳೆ ೧೯೪೯ 
ಗೋವಿಂದ ವೆಂಕಟೀಶ ಚುಳಕಿ ೧೯೪೮ 


ಇತರ ವಿವರಗಳು 


೯ನೆಯ ಮುದ್ರಣ, ಜೀವನ 
ಕಾರ್ಯಾಲಯ, ಬೆಂಗಳೂರು 
ಕಾಕ್ಸ್‌ಟನ್‌ ಪ್ರೆಸ್‌, ಬೆಂಗಳೂರು 


ಹಸ್ತಪ್ರತಿ: ಫೆ. ೩೫೮, ಓರಿಇ., ಮೈಸೂರು 
ಸಾಹಿತ್ಯ ಮಂದಿರ, ಮೈಸೂರು 
ವೀರಶೈವ ವಿದ್ಯಾ ಲಯ, 

ಆಲಮಟ್ಟಿ, ೧೯೪೦ 
ಮನೋಹರ ಗ್ರಂಥಮಾಲಾ, ಧಾರವಾಡ 
ಓರಿಇ., ಮೈಸೂರು, ೧೯೪೭ 


ಸ್ವಧರ್ಮ ಕಥಾಮಾಲೆ, ಧಾರವಾಡ 
ಹಸ್ತಪ್ರತಿ: (?), ಓರಿಇ., ಮೈಸೂರು 
ಸಮಾಜ ಪುಸ್ತಕಾಲಯ, ಧಾರವಾಡ 
ಮಿಂಚಿನ ಬಳ್ಳಿ, ಧಾರವಾಡ 

ಹಸ್ತಪ್ರತಿ: ಫೆ. ಪಲ, ಓರಿಇ., ಮೈಸೂರು 
ಸಾಹಿತ್ಯ ಭಂಡಾರ, ಹುಬ್ಬಳ್ಳಿ 

ಸರಸ್ವತಿ ಪುಸ್ತಕ ಭಾಂಡಾರ, ಗದಗ 


ಹಸ್ತಪ್ರತಿ: ಕೆ. ೨೯೦, ಓರಿಇ., ಮೈಸೂರು 
೨ನೆಯ ಮುದ್ರಣ, ಕರ್ಣಾಟಕ ಸಂಘ, 
ಸೆಂಟ್ರಲ್‌: ಕಾಲೇಜು, ಬೆಂಗಳೂರು 
೨ನೆಯ ಮುದ್ರಣ, ಭಾರತೀ ಪ್ರಕಾಶನ, 
ಮೈಸೂರು 
ಶಿವಾನುಭವ ಗ್ರಂಥಮಾಲಾ, 
ಬಿಜಾಫುರ, ೧೯೧೧ 
ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ, ೧೯೬೧ 
ಹಸ್ತಪ್ರತಿ: ಫೆ. ೩೫೮, ಓರಿಇ., ಮೈಸೂರು 
೨ನೆಯ ಮುದ್ರಣ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, ೧೯೪೯ 
ಚಂದ್ರಸಾಗರ ಪ್ರಕಾಶನ, ಮುಂಬಯಿ 
ಗವರ್ನ್‌ಮೆಂಟ್‌ ಆಫ್‌ ಇಂಡಿಯಾ, 
ಸೆಂಟ್ರಲ್‌ ಪಬ್ಲಿಕೇಶನ್‌: ಬ್ರಾಂಚ್‌, 
ಕಲ್ಕತ್ತ 
ಹಸ್ತಪ್ರತಿ: ಕೆ.ಬಿ.೨೮೫,ಓರಿಇ.,ಮೈ ಸೂರು 
ವೀರಶೈವ ಗ್ರಂಥಪ್ರಕಾಶಿಕಾ, 
ಮೈಸೂರು, ೧೯೦೯ 
ಹಸ್ತೆ ಪ್ರತಿ: ಕೆ.ಬಿ.೧೨೮,ಓರಿಇ., ಮೈಸೂರು 
ಹಸ್ತಪ್ರತಿ:ಕೆ.ಬಿ.೩೦೫,ಓರಿಇ., ಮೈ ಸೂರು 
ಕನ್ನಡ ಪ್ರಪಂಚ ಪ್ರಕಾಶನ, ಕದ್ರಿ, 
ಮಂಗಳೂರು 
೨ನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 
ಲಲಿತ ಸಾಹಿತ್ಯಮಾಲೆ, ಧಾರವಾಡ 


೧೫೨೬ 


ಹೆಸರು 


A Dictionary, Canarese 


and English 
ಸ್ವಪ್ನದರ್ಶಿ ಮತ್ತು ಇತರ 

ನಾಟಕಗಳು 
ಸ್ವಪ್ನದರ್ಶನ 


ಕರ್ನಾಟಕ ಸ್ವಸ್ನವಾಸವದತ್ತಂ 


ಸ್ವಯಂವರ 
ಸ್ವರೂಪಾಮೃತ 


ಸ್ವಾಭಿಮಾನ ಸಂಭ್ರಮ 


ಸ್ವಾಮಿ ಮತ್ತು ಅವನ ಸ್ನೇಹಿತರು 


ಸ್ವಾವಲಂಬನ 


ಸ್ವಾತಂತ್ರ್ಯವೀರರು (ಭಾಗ 1) 


ಹಂಸಗೀತೆ 


ಹಂಪೆಯ ರಗಳೆ 


ಹಂಸಾ 


ಹಕ್ಕಿನೋಟ 

ಹಕ್ಕಿನ ಹೋರಾಟ 
ಹಗಲಿರುಳು 
ಹರಿಶ್ಚಂದ್ರ ಕಾವ್ಯಂ 


ಹತ್ತು ಮಕ್ಕಳ ತಾಯಿ 
ಹದಿಬದೆಯ ಧರ್ಮ 


ಹನುಮದ್ವಿಲಾಸ (ಯಕ್ಷಗಾನ) 


ಹನ್ನೊಂದನೆ ಅನತಾರ 


ಹಬ್ಬಿದ ಬಳ್ಳಿ 


ಹರಿಶ್ಚಂದ್ರ ಮಹಾರಾಯನ ಚರಿತ್ರೆ 


ಹಜರತ ಮಹಮ್ಮದ 
ಪಯಗಂಬರರು 
ಹರಿದ ಕೋಟು 


ಹರಿಶ್ಚಂದ್ರ ಚರಿತ್ರೆ (ಯಕ್ಷಗಾನ) 


ಹರಿಜನ್ವಾರ 


ಹರಿಭಕ್ತಿಸಾರ 


ಡೇನಿಯಲ್‌ ಸ್ಕಾಂಡರ್‌ಸನ್‌ 
ಕೀರ್ತಿನಾಥ ಕುರ್ತುಕೋಟ 


ಶ್ರೀರಘು 


ಅನು॥ ಪಂಡಿತ ಭೀಮಾಜಿ ಜೀವಾಜಿ 


ಹುಲಿಕವಿ 
ಮ. ನ. ಮೂರ್ತಿ 
ಗುರುಬಸವ 


ವಿ. ಎಂ. ಇನಾಂದಾರ 
ಬಸವರಾಜ ಕಟ್ಟೀಮನಿ 
ಗಳಗನಾಥ . 


ಅನು॥ ಎಚ್‌.ವೈ. ಶಾರದಾ ಪ್ರಸಾದ್‌ 


ಹೊಸೂರು ಭೀಮರಾಯ 
ವಸುಡೇವ ಭೂಪಾಲಂ 
ತ, ರಾ. ಸು.. 


ಹರಿಹರ 
ಬಿ. ದಿ. ಕಾಳೆ 


ದ. ಬಾ. ಕುಲಕರಣಿ 
ಪ. ಸು. ಭಟ್ಟ 
ಮುಳಿಯ ತಿಮ್ಮಪ್ಪಯ್ಯ 
ರಾಘವಾಂಕೆ (ಸಂ॥ 


ಎನ್‌. ಬಸವಾರಾಧ್ಯ, ಎಸ್‌. ಬಸಪ್ಪ) 


ಜಿ. ಪಿ. ರಾಜರತ'ಂ 
ಸಂಚಿಯ ಹೊನ್ನಮ್ಮ 


(ಸಂಗ ಡಿ. ಚಂಪಾಬಾಯಿ) 


ತಿಪ್ಪಣಾರ್ಯ 
ಬೀಟಿ 


ಕೃಷ್ಣಮೂರ್ತಿ ಪುರಾಣಿಕ 
ಮಹಾಂತ ದೇಶಿಕೇಂದ್ರ 


ಎಂ. ಪಿ. ಪೂಜಾರ 


ಬಿ. ಎಂ. ಇದಿನಬ್ಬ 


ಶ್ರೀರಂಗ 


ಕನಕದಾಸ (ಸಂ॥ 
ಬಿ. ಶಿವಮೂರ್ತಿ ಶಾಸ್ತ್ರಿ 6 
ಕೆ. ಎಂ. ಕೃಷ್ಣ ರಾವ್‌) 
೪ 


೧೮೫೮ 
೧೯೫೬ 
೧೯೫೧ 
೧೯೨೫ 


೧೯೫೪ 
ಸು. ೧೪೩೦ 


೧೯೫೧ 
೧೯೫೧ 
೧೯೨೦ 
೧೯೫೨ 


೧೯೫೫ 
೧೯೫೦ 


೧೯೫೮ 


ಸು. ೧೨೦೦ 
೧೯೫೩ 


೧೯೫೭ 
೧೯೪೮ 
೧೯೧೮ 


ಸು. ೧೨೦೦ 


೧೯೫೨ 
ಸು. ೧೬೮೦ 


ಸು. ೧೭೫೦ 
೧೯೫೮ - 


೧೯೫೩ 
೧೮೮೪ 


೧೯೨೦ 


೧೯೫೭ 
ಸು, ೧೮೦೦ 


೧೯೩೪ 


ಸು. ೧೫೫೦ 


49 
ಇತರ ವಿವರಗಳು 


ವೆಸ್ಲಿಯನ್‌ ಮಿರ್ಷ ಪ್ರೆಸ್‌, ಬೆಂಗಳೂರು 
ಮನೋಹರ ಗ್ರಂಥಮಾಲಾ, ಧಾರವಾಡ 


೨ನೆಯ ಮುದ್ರಣ, ಸುವರ್ಣಭಾರತೀ 
ಗ್ರಂಥಮಾಲೆ, ಬೆಳಗಾವಿ 
ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 


ಸುದರ್ಶನ ಪ್ರಕಾಶನ, ತಿಪಟೂರು 

ಹಸ್ತಪ್ರತಿ: ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 

ಉಷಾಸಾಹಿತ್ಯ ಮಾಲೆ, ಮೈಸೂರು 

ಶಾರದಾ ಪ್ರಕಟನಾಲಯ, ಬೆಂಗಳೂರು 

೨ನೆಯ ಮುದ್ರಣ, ಉಷಾಸಾಹಿತ್ಯ ಮಾಲೆ, 
ಮೈಸೂರು 

ಅಜಿತ ಪ್ರಕಾಶನ, ಬೆಳಗಾವಿ 

ಸ್ವಭಾನು ಪ್ರಿಂಟಿಂಗ್‌ ಪ್ರೆಸ್‌, ಬೆಂಗಳೂರು 

೪ನೆಯ ಮುದ್ರಣ, ಶಾರದಾ 
ಪ್ರಕಟನಾಲಯ, ಬೆಂಗಳೂರು 

ಹಸ್ತಪ್ರತಿ: ಳೆ. ೩೫೮, ಓರಿಇ., ಮೈಸೂರು 

೩ನೆಯ ಮುದ್ರಣ, ಶೇಷಾಚಲ 
ಗ್ರಂಥಮಾಲೆ, ಧಾರವಾಡ 

ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 

ಶರಾವತಿ ಪ್ರಕಟನೆ ಮಂದಿರ, ಶಿರಸಿ 

ಶಾರದಾ ಛಾಪಖಾನೆ, ಮಂಗಳೂರು 

ಪ್ರಾಚ್ಛಕಾವ್ಯ ಪ್ರಕಾಶನ ಮೆಂದಿರ, 
ಮೈಸೂರು, ೧೯೫೫ 

ಆನಂದ್‌ ಬ್ರದರ್ಸ್‌, ಬೆಂಗಳೂರು 

ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು, ೧೯೪೦ 

ಸುಬೋಧ ಪ್ರಕಟನಾಲಯ, ಬೆಂಗಳೂರು 

೩ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಬೆಂಗಳೂರು ಬುಕ್‌ಡಿಪೋ 
ಮುದ್ರಾ ಕ್ಷರಶಾಲೆ, ಬೆಂಗಳೂರು,೧೯೦೮ 

ವಾಗ್ಭೂಷಣ ಗ್ರಂಥಮಾಲೆ, ಧಾರವಾಡ 


ಸೌಹಾರ್ದ ಸಾಹಿತ್ಯಮಾಲೆ, ಮಂಗಳೂರು 

ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ, 
೧೯೨೫ 

ಎಚ್‌. ಎನ್‌. ರಾವ್‌ ಬ್ರದರ್ಸ್‌, 
ಬೆಂಗಳೂರು 

ಶ್ರೀ ಕನಕದಾಸರೆ ನಾಲ್ಕುನೂರು ವರ್ಷಗಳ 
ಉತ್ಸವ ಸಮಿತಿ, ಮೈಸೂರು ಸರ್ಕಾರ, 
ಬೆಂಗಳೂರು, ೧೯೬೫ 


iv 


ಹರಿಸಾಂ. ಹರಿಶ್ಚಂದ್ರ ಸಾಂಗತ್ಯ 
ಹಲಾಯು, ಅಭಿಧಾನರತ್ನ್ನಮಾಲಾ 
ಕರ್ಣಾಟಕ ಟೀಕೆ 
ಹಲಾರ. ಹಲಾಯುಧ ಡೇವರೆ ರಗಳೆ 
ಹಸಾರ. ಹರಿಕಥಾಮೃತಸಾರ 
ಹಸಿವು. ಹಸಿವು. 
ಹಸ್ತಿಮಾ. ಹಸ್ಮಿಗಿರಿ ಮಾಹಾತ್ಮ್ಯಂ 
ಹಹಸೆ. ಹಳ್ಳಿಯ ಹತ್ತು ಸಮಸ್ತರು 
ಹಳ್ಳ ಹಾ. ಹಳ್ಳದಿಂದ ಹಾದಿಗೆ 
ಹಳ್ಳಿಬಾ. ಹಳ್ಳಿಯ ಬಾಳು 
ಹಳ್ಳಿಯ. ಹಳ್ಳಿಯ ಹಾಡುಗಳು 
ಹಳ್ಳಿ ಹಾ. ಹಳ್ಳಿಯ ಹಾಡು 
ಹಾಡುಪಾ. ಹಾಡುಪಾಡು 
ಹಾಡುಹು. | ಹಾಡುವ ಹುಡಿಗೆ 
ಹಾಸುಹೊ. ಹಾಸುಹೊಕ್ಕು 
ಹಾಸ್ಯಮಂ. ಹಾಸ್ಕಮಂಜರಿ 
ಹಾಹುತ್ತ. ಹಾವಿನ ಹುತ್ತ 
ಒಂಕತೆ. ಹಿಂದಿನ ಕತೆಗಳು 
ಹಿಂಕಿರು, ಹಿಂದೂಸ್ಥಾನದ ಕಿರುಗತೆಗಳು 
ಜಂದಸಾ. ಹಿಂದೂದರ್ಶನ ಸಾರ 
ಹಿಂದುಣ. ಹಿಂದುಸ್ಥಾನದ ಇತಿಹಾಸ 
ಹಿಂಮುಸ. ಹಿಂದೂಸ್ಥಾನದಲ್ಲಿ ಮುಸಲ್ಮಾನರ 
ಆಳಿಕೆ 
ಹುಚ್ಚಮ., | ಹುಚ್ಚರ ಮನೆ 
ಹುಚ್ಚಾಟ. ಹುಚ್ಚಾಟಗಳು 
ಹುಚ್ಚು ಹು. | ಹುಚ್ಚುಹುರುಳು 
ಹುಟ್ಟಹ. ಹುಟ್ಟದ ಹಳ್ಳಿ- 
ಹಳ್ಳಿಯ ಹಾಡುಗಳು 
ಹುಮುಖ,. ಹುಚ್ಚು ಮನಸ್ಸಿನ 
ಹತ್ತು ಮುಖಗಳು 
ಹುಸಂಳ. ಸಂಯುಕ್ತ ಕರ್ನಾಟಕ 
ಹೂಅರ. ಹೂ ಅರಳಿತು 
ಹೂಬಾಣ. ಹುಚ್ಚು ಬೆಳದಿಂಗಳಿನ 
ಹೂಬಾಣಗಳು 
ಹೂಜಿಸಿ. ಹೂಬಿಸಿಲು 
ಹೂಹಣ್ಣು. | ಹೂವು-ಹಣ್ಣು 
ಹಾಹಾದಿ. ಹೂವು ಚೆಲ್ಲಿದ ಹಾದಿಯಲ್ಲಿ 


ಕನ್ನಡ ನಿಘಂಟು 


ಬೊಂಬೆಯ ಲಕ್ಕ (ಸಂ॥ 

ಎನ್‌. ಬಸವಾರಾಧ್ಯ) 
ನಾಗವರ್ಮ 11 (ಸಂ॥ 

ಎ. ವೆಂಕಟಿರಾವ್‌, 

ಎಚ್‌. ಶೇಷ ಆಯ್ಕಂಗಾರ್‌) 
ಹರಿಹರ 
ಜಗನ್ನಾ ಥದಾಸ 

(ಸಂ॥ (1) ಎಂ. ಮೂರ್ತಿರಾಯ 

(11 ಕೆ. ಎಂ. ಕೃಷ್ಣರಾವ್‌) 

ಶಿವರಾಮ ಕಾರಂತ 
ಚಿಕ್ಕುಪಾಧ್ಯಾಯ 


ಶಿವರಾಮ ಕಾರಂತ 
ಜನಾರ್ದನ ಗುರ್ಕಾರ್‌ 
ಗೊರೂರುರಾಮಸ್ವಾಮಿಅಯ್ಯಂಗಾರ್‌ 


38 ೨೫ ೨3 


ಎಂ, ಎಸ್‌. ಗೋಪಾಲನ್‌ 

ದ. ರಾ. ಬೇಂದ್ರೆ 

ಕುಲಕರ್ಣಿ ಬಿಂದುಮಾಧವ 

ದತ್ತಾತ್ರೇಯ ಕುಲಕರಣಿ 

(ಸಂ॥ ಕಡಂದಲೆ ಬಿ. ರಾಮರಾಯ) 

ಭಾರತೀಸುತ 

ಕಡೆಂಗೋಡ್ಲು ಶಂಕರಭಟ್ಟ 

ಅನು॥ ಬಿ. ಎಸ್‌. 
ರಾಮಸ್ವಾಮಯ್ಯಂಗಾರ್‌ 

ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ 

ಶಿ. ಶಿ. ಬಸವನಾಳ, ಹ. ಚ. ಹಲಗಲಿ 

ಬಾ. ಕೃ. ಹಳೇಪೇಟಿ 


(ol ಎಂ. ಹರಿದಾಸರಾಯ) 
ದ.ರಾ. ಬೇಂದ್ರೆ 

ಬೀಚಿ 

ಅರ್ಚಕ ಬಿ. ರಂಗಸ್ವಾಮಿ 
ಶಿವರಾಮ ಕಾರಂತ 

ರಂ. ರಾ. ದಿವಾಕರ 

ಹಿ. ವೆಂಕೋಬಾಚಾರ್ಯ 

ಪ. ರಮಾನಂದ 
ಶ್ಯಾಮಲಾದೇವಿ 


ತ್ರಿವೇಣಿ 


ಕ ಈ ಸುಬ್ಬಣ್ಣ 


se 3 2 


೧೫೩೮ 


ಸು. ೧೧೪೫ 


ಸು. ೧೨೦೦ 
ಸು. ೧೭೭೫ 


೧೯೫೭ 


೧೯೫೭ 


ಇತರ ವಿವರಗಳು 


ನಯಸ್ಕರ ಶಿಕ್ಷಣ ಸಮಿತಿ, 
ಮೈಸೂರು, ೧೯೫೪ 

ಮದರಾಸು ವಿಶ್ವವಿದ್ಯಾನಿಲಯ, 
ಮದರಾಸು, ೧೯೪೦ 


ಹಸ್ತಪ್ರತಿ: ಕೆ. ೩೫೮, ಓರಿಇ., ಮೈಸೂರು 


“ಶ್ರೀ ಹರಿಕೃಪಾ,” ಬೆಂಗಳೂರು, ೧೮೦೯ 
ಉಷಾ ಸಾಹಿತ್ಯ ಮಾಲೆ, ಮೈಸೂರು,೧೯೬೧ 
ಬಾಲಸಾಹಿತ್ಯ ಮಂಡಲ ಲಿ, ಮಂಗಳೂರು 
ಹಸ್ತಪ್ರತಿ: ಕೆ.ಬಿ. ೬೧, ಓರಿಣ., ಮೈಸೂರು 


ಹರ್ಷ ಪ್ರಕಟನಾಲಯ, ಪುತ್ತೂರು 

ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 

ಕಾವ್ಯಾಲಯ, ಮೈ ಸೂರು 

ಸತ್ಯಶೋಧನ ಪುಸ್ತಕ ಭಂಡಾರ, 
ಬೆಂಗಳೂರು 

ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು 

ಸಮಾಜ ಪುಸ್ತಕಾಲಯ, ಧಾರವಾಡ 

ಹಟ ಬುಕ್‌ಸ್ಟಾಲ್‌, ಹುಬ್ಬಳ್ಳಿ 

ಲಲಿತ ಸಾಹಿತ್ಯ ಮಾಲೆ, ಧಾರವಾಡ 

ಶ್ರೀಕೃಷ್ಣ ಮುದ್ರಣಾಲಯ, ಉಡುಪಿ 

ಕನ್ನಡ ಪ್ರಪಂಚ ಪ್ರಕಾಶನ, ಮಂಗಳೂರು 

ಎಸ್‌. ಎಸ್‌. ಎನ್‌. ಬುಕ್‌ ಡಿಪೋ, 
ಬೆಂಗಳೂರು 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಸರ್ವೋದಯ ಸಾಹಿತ್ಯ ಮಾಲೆ, ಹುಬ್ಬಳ್ಳಿ 

ಸಾಹಿತ್ಯ ಭಾಂಡಾರ, ಹುಬ್ಬಳ್ಳಿ 

೨ನೆಯ ಮುದ್ರಣ, ಸಮಾಜ 
ಪುಸ್ತಕಾಲಯ, ಧಾರವಾಡ 

ವರ್ಧಮಾನ ಪವರ್‌ ಪ್ರೆಸ್‌ ಮೈಸೂರು 


ಹರ್ಷ ಪ್ರಕಟನಾಲಯ, ಪುತ್ತೂರು 


ಲೋಕ ಶಿಕ್ಷಣ ಟ್ರಸ್ಟ್‌, ಹುಬ್ಬಳ್ಳಿ 
ಆನಂದ ಗ್ರಂಥಮಾಲೆ, ಹುಬ್ಬಳ್ಳಿ 
ಮನೋಹರ ಗ್ರಂಥಮಾಲಾ, ಧಾರವಾಡ 


೨ನೆಯ ಮುದ್ರಣ, ಮನೋರಂಜನ 
ಪ್ರಕಾಶನ ಸಮಿತಿ, ಧಾರವಾಡ 

೨ನೆಯ ಮುದ್ರಣ, ಡಿ. ವಿ. ಕೆ. ಮೂರ್ತಿ, 
ಮೈಸೂರು 

ಅಕ್ಷರ ಪ್ರಕಾಶನ, ಸಾಗರ 


ಸಂಪ್ರಿಪ್ತ ಸೂಚಿ 51 


ಇತರ ವಿವರಗಳು 


ಹೃದಯ ಸಮುದ್ರ § 
ಹೆರೂರ ಹೆಂಗೂಸಿನ ರಗಳೆ 
ಹೆಬ್ಬೆರಳು 

ಹೆಣ್ಣುಮಕ್ಕಳ ಪದಗಳು 


ಅಂಬಿಕಾತನಯದತ್ತ 
ಹರಿಹರ 

ಗೋವಿಂದ ಪೈ 
(ಸಂ॥ ಶೀ. ನಂ. ಶ್ರೀಕಂಠಯ್ಯ) 


ಸಮಾಜ ಪುಸ್ತಕಾಲಯ, ಧಾರವಾಡ 

ಹಸ್ತಪ್ರತಿ: ಫೆ. ೩೫೮, ಓರಿಇ., ಮೈಸೂರು 

ಬಾಳಿಗಾ ಎಂಡ್‌ ಸನ್ಸ್‌, ಮಂಗಳೂರು 

೨ನೆಯ ಮುದ್ರಣ, ವಯಸ್ಕರ ಶಿಕ್ಷಣ 
ಸಮಿತಿ, ಮೈಸೂರು 

ಡೈರೆಕ್ಟರ್‌ ಆಫ್‌ ಆರ್ಕಿಯಾಲಜಿ, 
ಹೈದರಾಬಾದ್‌ 


Annual Report of the 
Archaeological Depart- 
ment of H.E.H. the 
Nizam’s Dominions 

A Corpus of Inscriptionsin 
the Telingana Districts 
of H.E.H. the Nizam’s 
DominionsVIL,XII,XI11 

ಹೊಂಗನಸುಗಳು 


೧೫೬೮ ಆರ್ಕಿಯಲಾಜಿಕಲ್‌ ಡಿಪಾರ್ಟ್‌ಮೆಂಟ್‌, 


ಹೈದರಾಬಾದ್‌ 


೧೫೬೯ ವಿಶ್ವಸಾಹಿತ್ಯ, ಮೈಸೂರು, ೧೯೪೮ 


೧೫೭೦ ಹೊಂಬಿಸಿಲು 


ಮನೋರಂಜನ ಪ್ರಕಾಶನ ಸಮಿತಿ, 
ಧಾರವಾಡ 

೨ನೆಯ ಮುದ್ರಣ, ಬೇಸಲ್‌' ಮಿಷನ್‌ 
ಬುಕ್‌ ಎಂಡ್‌ ಟ್ರಾಕ್ಟ್ವ್‌ ಡಿಪಾಜಿಟರಿ, 
ಮಂಗಳೂರು 

ವಾಹಿನೀ ಪ್ರಕಾಶನ, ಬೆಂಗಳೂರು 


ಮನೋಹರ ಗ್ರಂಥಮಾಲಾ, ಧಾರವಾಡ 


೧೫೭೧ ಹೊಸಗನ್ನಡ ನುಡಿಗನ್ನಡಿ ಎಂಬ 


ಹೊಸಗನ್ನಡ ವ್ಯಾಕರಣವು 


ಹೊಲ - ಮನೆ 
ಹೊಸ ಸಂಸಾರ ಮತ್ತು ಇತರ 
ಏಕಾಂಕಗಳು 


೧೫೭೨ 
೧೫೭೩ 


೧೫೭೪ ಹೊಸಕ್ಷಿತಿಜ (ಸಂ॥ ಜಿ. ಬಿ. ಜೋಶಿ) ಮನೋಹರ ಗ್ರಂಥಮಾಲಾ, ಧಾರವಾಡ 
೧೫೭೫ ಹೊಸಬೆಳಕು ವೆಂ. ಮು. ಜೋಶಿ ಪ್ರತಿಭಾ ಗ್ರಂಥಮಾಲೆ, ಧಾರವಾಡ 
೧೫೭೬ ಹೊಸ ಮೇನೇಜರು ಕೋ. ಸು. ಸೀತಾರಾಂ ಮುದ್ರಣ (?), ಅರಸೀಕೆರೆ 

೧೫೭೭ ಹೊಸಹುಟ್ಟು ಅ. ನ. ಕೃಷ್ಣರಾಯ ವಿ. ಜಿ. ಬ. ಜನರಲ್‌ ಏಜೆನ್ಸಿ, ಬೆಂಗಳೂರು 
೧೫೭೮ ಹೊಸೂರಿನ ಹಲವರು ಬ್ರ ಮಹಾಬಲೇಶ್ವರ ಭಟ್ಟ ವಸಂತ ಗ್ರಂಥಮಾಲೆ, ಸಾಗರ 

೧೫೭೯ ಹೋರಾಟ ವಾಮನ ಮಲ್ಯ ಆದರ್ಶ ಪ್ರಕಟನಾಲಯ, ಮಂಗಳೂರು 
೧೫೮೦ ಆಟ್ಟನುತಂ ಜಟ್ಟಿ (ಸಂ॥ ಓರಿಲೈ., ಮದರಾಸು, ೧೯೫೦ 


ಎಚ್‌. ಶೇಷ ಆಯ್ಕಂಗಾರ್‌) 


ಕ್ರಮ 
ಖೆ 
ಸಂಖ್ಯ | ಸೇಸ್ಷಿಪ್ತ ಕರ್ತೃ | | 


೧ 


ಈ ಬು re Ns 


೨೧ 
೨೨ 
ಅಕ್ಕಿ 
ಪಿ೪ 


೨೫ 


೨೬ 
೨೭ 


೨೮ 


೨೯ 


ಅಭಿಮಾ. 
ಅಪ್ಪೆ. 


ಆಭಾನೃ- 


ಅಭಿಮಾನ 

The Practical Sanskrit— 
English Dictionary 

ಆಧುನಿಕ ಭಾರತದಲ್ಲಿ ನೃತ್ಯಕಲೆ 


ಯಕ್ಸಂಹಿತಾಸಾರ 


ಕಂಬದ ಹುಚ್ಚು 

ಕಪಾಲ ಕುಂಡಲ 

ಕಾಗೆಗೆ ಹೇಳಿದ ಕಥೆ 

ಕೆಲವು ಸಾಂಕ್ರಾಮಿಕ ರೋಗಗಳು 
ಕೌಶಿಕ ರಾಮಾಯಣ 


ಕ್ಷಪಣಸಾರ 
ಗಾನಕಲೆ 
ಗಾಳಿಪಟ 


ಗೃಹವಿಜ್ಞಾನ 
ಗುಣಸಾಗರ 


ಚಂದ್ರಹಾಸ 
ಚಿಂತನ 
ತದ್ಭವ - ಸಂಸ್ಕೃತ ಶಬ್ದಕೋಶ 


ದಾನಚಿಂತಾಮಣಿ 


ಧನಂಜಯ ನಿಘಂಟು (ಸಟೀಕು) 
ನಾನಾರ್ಥ ರತ್ನಾಕರ 


3» » 


ಬೀಕು 


ನಾನಾರ್ಥ ಶಬ್ದಾವಳಿ ಮತ್ತು 
ಸಂಜ್ಞಾರ್ಥಗಳು 

ನಿಶೆಯಿಂದ ಉನೆಗೆ 

ನೆಲ- ಮುಗಿಲು 

ಪದ್ಮ ಸರೋವರ 

ಪರತಂತ್ರ ಜೀವಿಗಳು ಮತ್ತು 
ಪರತಂತ್ರ ಜೀವನ 

ಪುನರುತ್ಥಾನ 

ಪೂಜ್ಯಪಾದ ಚರಿತೆ 


ಬಿಜ್ಜಣರಾಯ ಪುರಾಣ 


ಕನ್ನಡ ಭಾಷಾಶಾಸ್ತ್ರ 


ಅನುಬಂಧ 


ಅ.ನ. ಕೃ. 
ವಿ. ಎಸ್‌. ಅಪ್ಪೆ 


ಯು. ಎಸ್‌. ಕೃಷ್ಣರಾವ್‌, 
ಚಂದ್ರಭಾಗಾದೇವಿ 
ಜಿ. ಎನ್‌. ಚಕ್ರವರ್ತಿ 


ಜನಾರ್ಜನ ಗುರ್ಕಾರ್‌ 
ಅನು! ಬಿ. ವೆಂಕಟಾಚಾರ್ಯ 
ಶ್ರೀನಿವಾಸ ಹಾವನೂರ 
ಎ. ನಾರಾಯಣಪ್ಪ 
ಬತ್ತ ಲೇಶ್ವ ರ (ಸಂ॥ 

ಶಿವರಾಮ ಕಾರಂತ) 
ಮಾಧವಚಂದ್ರ ದಿವ್ಯಗುಣ 
ರಾಳ್ಸಪಲ್ಲಿ ಆನಂತಕೃಷ್ಣಶರ್ಮ 
ರಾ. ಕು. 


ಬಿ. ಸುಶೀಲಾ ಲಿಂಗಯ್ಯ 
ಬೆಳ್ಳಾನೆ ವೆಂಕಟನಾರಾಯಣಪ್ಪ 


ಕುವೆಂಪು 
ವಿನಾಯಕ 
(ಸಂ॥ ಡಿ. ವಿ. ಹೊಳ್ಳ) 


ಜಿ. 


ನಾಗವರ್ಮ 
(Roll ತೋವಿನಕೆರೆ ರಾಯಣ್ಣ, 
ಹೆಸರಘಟ್ಟದ ಹೊನ್ನಪ್ಪ) 


ಎ. ಪಿ. ನರಸಪ್ಪ 

ಚೆನ್ನನೀರ ಕಣವಿ 
ಸೂರ್ಯನಾರಾಯಣ ಚಡಗ 
ಹೆಚ್‌. ಬಿ. ದೇವರಾಜ ಸರ್ಕಾರ್‌ 


ಅನು॥ ದೇ. ಜವರೇಗೌಡ 
ಪದ್ಮರಾಜ 


ಚಂದ್ರಸಾಗರವರ್ಣಿ (ಸಂ! 
ಚಂದ್ರಪ್ರನವರ ಬ್ರಹ್ಮಯ್ಯ) 
ರಾ. ಯ. ಧಾರವಾಡಕರ 


೧೯೬೦ 
೧೯೫೭ 


೧೯೫೬ 


೧೭೫೦ 


ಇತರ ವಿವರಗಳು 


ಜಿ. ಕೆ. ಅಂಡ್‌: ಬ್ರದರ್ಸ್‌, ಬೆಂಗಳೂರು 
೨ನೆಯ ಮುದ್ರಣ, 

ಪ್ರಸಾದ್‌ ಪ್ರಕಾಶನ, ಪೂನ 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಜಿ. ಎನ್‌. ಚಕ್ರವರ್ತಿ, ಸೆಯಿಂಟ್‌ 
ಫಿಲೋಮಿನಾ ಕಾಲೇಜು, ಮೈಸೂರು 

ಕಾವ್ಯಾಲಯ, ಮೈಸೂರು 

ಸಾಹಿತ್ಯ ಮಂದಿರ, ಬೆಂಗಳೂರು, ೧೯೬೪ 

ಪರಾಗ ಪ್ರಕಾಶನ, ಧಾರವಾಡ 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 

ಹರ್ಷ ಪ್ರಕಟಿಣಾಲಯ, ಪುತ್ತೂರು,೧೯೬೬ 


ಹಸ್ತಪ್ರತಿ: ಕೆ.ಎ. ೭೧, ಓರಿಇ,, ಮೈಸೂರು 

ಕಾವ್ಯಾಲಯ, ಮೈಸೂರು 

೨ನೆಯ ಮುದ್ರಣ, ಡಿ. ವಿ. ಕೆ. ಮೂರ್ತಿ, 
ಮೈಸೂರು 

ಮೈ ಸೂರು ವಿಶ್ವವಿದ್ಯಾನಿಲಯ, ಮೈ ಸೂರು 

೪ನೆಯ ಮುದ್ರಣ, ಎಸ್‌. ಎಸ್‌. ಎನ್‌. 
ಬುಕ್‌ ಡಿಪೋ, ಬೆಂಗಳೂರು, ೧೯೬೨ 

ಉದಯರವಿ, ಮೈಸೂರು 

ಸುರುಚಿ ಪ್ರ ಕಾಶನ, ಮೈಸೂರು 

ಫೆರ್ನಾಂಡಿಸ್‌ ಪ್ರಿಂಟಿಂಗ್‌ ವರ್ಕ್ಸ್‌, 
ಕುಂದಾಪುರ 

೨ನೆಯ ಮುದ್ರಣ, 
ಅತ್ತಿಮಬ್ಬೆ ಪ್ರಕಾಶನ, ಚೆಂಗಳೂರು 

ಹಸ್ತಪ್ರತಿ: ಜೆ.ಬಿ. ೨೯೦, ಓರಿಣ,, 
ಮೈಸೂರು 

ನಿಚಾರದರ್ಪಣ ಮುದ್ರಾ ಕ್ಷರ ಶಾಲೆ, 
ಬೆಂಗಳೂರು, ೧೮೮೫ 

ಬಾಸೆಲ್‌ ಮಿರ್ಷ ಪ್ರೆಸ್‌, ಮಂಗಳೂರು 


ತಾಂಡವ ಪ್ರಕಾಶನ, ಮೈಸೂರು 
ಶಾರದಾಮಂದಿರೆ, ಮೈಸೂರು 

ಗೀತಾ ಏಜೆನ್ಸಿ, ಬೆಂಗಳೂರು 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಶಾರದಾ ಮಂದಿರ, ಮೈಸೂರು 

ಹಸ್ತಪ್ರತಿ: ಜೆ. ಎ. ೧೪೫, ಓರಿಇ., 

ಮೈಸೂರು 

€ ಮಹಾವೀರ ಮುದ್ರಣಾಲಯ, 

ಬೆಳಗಾವಿ 

ಫಿನೆಯ ಮುದ್ರಣ, ಅಭಿಜಾತ ಸಂಗೀತ 
ಪ್ರಚಾರ ಸಭಾ, ಧಾರವಾಡ 


ಶ್ರ 


೪೮ 


೪೯ 


೫೦ 


ಭೈರಸೂ. 
ಮಸಾಹಿ. 
ಮುದ್ರಕ. 
ಮುನಿವಂ. 


ಯೋಧಪು. 


ರಾಕ್ಷಮು. 
ರಾಜ್ಯೋದ. 
ನೀರಯೋ. 
ವ್ಯವಮ. 


ಶಂಕಕಂ. 


ಶಕ್ತಿವಿ. 
ಶಾಸಪ. 


ಶಿಲಾಲ. 
ಶಿವದ. 
ಶೂನ್ಯ ಶು. 
ಸಂಗೀಚಂ. 


ಸಂಜೀವ. 


ಹೆಸರು 


ಭೈರವೇಶ್ವರ ಕಾವ್ಯದ ಕಥಾಮಣಿ 
ಸೂತ್ರರತ್ನಾಕರ (ಭಾಗ 1) 


ಮಹಾರಾಷ್ಟ್ರ ಸಾಹಿತ್ಯ 
ಮುದ್ರಣ ಕಲೆ 


ಮುನಿವಂಶಾಭ್ಮುದಯ 
ಯೋಧನ ಪುನರಾಗಮನ 
ರಾಕ್ಷಸನ ಮುದ್ರಿಕೆ 
ರಾಜ್ಯೋದಯ 
ವೀರಯೋಧ 
ವ್ಯವಸಾಯದ ಮಣ್ಣುಗಳು 


ಶಂಕರದೇವರ ಕಂದ 


ಶಕ್ತಿವಿಶಿಷ್ಟಾದ್ವೈತನೇದಾಂತ 
ಶಾಸನ ಪರಿಚಯ 


ಶಿಲಾಲತೆ 

ಶಿವಭಕ್ತಿವಿಲಾಸದರ್ಪಣ 

ಶೂನ್ಶ ಸಂಪಾದನೆಯನ್ನು ಕುರಿತು 
ಸಂಗೀತಶಾಸ್ತ್ರ ಚಂದ್ರಿಕೆ 


ಕರ್ಣಾಟಕ ಸಂಜೀವನಂ 


ಸವತಿ ಗಂಧವಾರಣೆ 
ಸಾಹಿತ್ಯ ಪ್ರವೇಶ 
ಸಿರಿಗನ್ನಡ ಅರ್ಥಕೋಶ 


ಹಮ್ಮಾರ ಕಾವ್ಯ 


ಶಾಂತಲಿಂಗ ದೇಶಿಕ (ಸಂ॥ 
ಆರ್‌. ಸಿ. ಹಿರೇಮಠ, 
ಎಂ. ಎಸ್‌. ಸುಂಕಾಪುರ) 

ದ. ರಾ. ಬೇಂದ್ರೆ 

ಡಿ. ಎಸ್‌. ಗುರುಬಸವಪ್ಪ, 
ಬಿ. ಸಿ, ಮಲ್ಲರಾಜೆ ಅರಸು 

ಚಿದಾನಂದ ಕವಿ 


ಅನು॥ ಎ. ಎನ್‌. ಮೂರ್ತಿರಾವ್‌ 


ತಿ. ನಂ. ಶ್ರೀಕಂಠಯ್ಯ 
ಶ್ರೀನಿವಾಸರಾವ್‌ ಕೊರಟ 
ಆನಂದ 

ಕೂರಪಾಡು ಗುಂಡಪ್ಪ 


ಶಂಕರದೇವ (ಸಂ॥ಸಿ. ಮಹಾದೇವಪ್ಪ) 


ಬ, ಜಿ. ಸಿದ್ಧಪ್ಪಾರಾಧ್ಯ 
ದೇಸಾಯಿ ಪಾಂಡುರಂಗರಾಯ 


ಕೆ. ಎಸ್‌. ನರಸಿಂಹಸ್ವಾಮಿ 
ಕಳಲೆ ನಂಜರಾಜ 

ಎಂ.. ಚಿದಾನಂದಮೂರ್ತಿ 
ಎಲ್‌. ರಾಜಾರಾವ್‌ 


ಶೃಂಗಾರಕವಿ (ಸಂ॥ 
ಎಸ್‌. ಜಿ. ನರಸಿಂಹಾಚಾರ್‌, 
ಮಂ. ಆ. ರಾಮಾನುಜಯ್ಯಂಗಾರ್‌) 
ಸಮೇತನಹಳ್ಳಿ ರಾಮರಾಯ 
ಸಿ. ಪಿ. ಕೃಷ್ಣಕುಮಾರ್‌ 


ಶಿನರಾಮ ಕಾರಂತ 


ಮುರಿಗೆ ದೇಶಿಕೇಂದ್ರ 
(ಸಂ॥ ಎಂ. ಎಸ್ಸಿ. ಸುಂಕಾಪುರ) 


೧೬೭೨ 


೧೯೫೯ 
೧೯೬೦ 


೧೬೭೨- 
೧೭೦೪ 
೧೯೪೭ 


೧೯೪೨ 
೧೯೬೧ 
೧೯೫೬ 
೧೯೫೬ 


೧೫ ನೆಯ 
ಶತ 
೧೯೬೨ 
೧೯೫೬ 


೧೯೫೮ 


ಸು. ೧೭೪೦ 


೧೯೬೨ 
೧೯೬೫ 


ಸು. ೧೬೦೦ 


೧೯೬೧ 


೧೯೬೫ 


೧೯೪೦ 


೧೫೪೦ 


$3 
ಇತರ ವಿವರಗಳು 


ಕರ್ನಾಟಕ ವಿಶ್ವ ವಿದ್ಯಾಲಯ, 
ಧಾರವಾಡ, ೧೯೬೪ 


ಸೂರು ವಿಶ್ವವಿದ್ಯಾ ನಿಲಯ,ಮ್ಮೆ ಸೂರು 
ಶೈನಿದ್ಯಾ ನಿಲಯ ನು 
ಮೈಸೂರು ವಿಶ್ವನಿದ್ಕಾನಿಲಯ,ಮೈಸೂರು 


ಹಸ್ತಪ್ರತಿ: ಜೆ. ಎ.೧೯೮, ಓರೀಇ.,ಮೈ ಸೂರು 


೨ನೆಯ ಮುದ್ರಣ, ವಿಶ್ವಸಾಹಿತ್ಯ, 
ಮೈಸೂರು, ೧೯೪೯ 

ಕಾವ್ಯಾಲಯ, ಮೈಸೂರು 

ಅನಂದ ಪ್ರಕಾಶನ, ಬೆಂಗಳೂರು 

ರುಚಿರ ಪುಸ್ತಕ ನಿಲಯ, ಮೈಸೂರು 

೨ನೆಯ ಮುದ್ರಣ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು 

ಶ್ರೀ ಪಾಂಡುರಂಗ ಪ್ರೆಸ್‌, 
ತುಮಕೂರು, ೧೯೫೮ 

ಮೈಸೂರು ವಿಶ್ವನಿದ್ಯಾನಿಲಯ,ಮೈ ಸೂರು 

ಕರ್ನಾಟಕ ಇತಿಹಾಸ ಸಂಶೋಧಕ 
ಮಂಡಲ, ಧಾರವಾಡ 

ಕಾವ್ಯಾಲಯ, ಮೈ ಸೂರು 

ಹಸ್ತಪ್ರ ತಿ; ಕೆ.ಎ.೨೨೯,ಓರಿಇ., ಮೈಸೂರು 

ಮೋಹನ ಪ್ರಕಾಶನ, ಮೈಸೂರು 

ಶ್ರೀನಿವಾಸ ಸಂಗೀತ ಕಲಾಶಾಲೆ, 
ಬೆಂಗಳೂರು 

ಕರ್ಣಾಟಕ ಕಾವ್ಯ ಮಂಜರಿ, 
ಮೈಸೂರು, ೧೮೯೬ 


ಮೈಸೂರು ಪ್ರಿಂಟಿಂಗ್‌ ಅಂಡ್‌ 
ಪಬ್ಲಿಷಿಂಗ್‌: ಹೌಸ್‌, ಮೈಸೂರು 
ಕರ್ಣಾಟಕ ಸಹಕಾರೀ ಪ್ರಕಾಶನ 
ಮಂದಿರ, ನಿಯಮಿತ, ಬೆಂಗಳೂರು 
೩ನೆಯ ಮುದ್ರಣ, ಹರ್ಷ ಮುದ್ರಣ 
ಪ್ರಕಟಣಾಲಯ, ಪುತ್ತೂರು, ೧೯೪೯ 
ಸುಕುಮಾರ ಗ್ರಂಥಮಾಲೆ, 
ಶಿವಯೋಗ ಮಂದಿರೆ, ಬಾಗಲಕೋಟಿ 


ಅವ್ಯಯ 
ಅಡಿಟಪ್ಪಣಿ 
ಅದ್ವೈತ ಸಿದ್ಧಾಂತ 
ಅನುವಾದಕ 
ಅನ್ಯಭಾಷೀಯ 
ಅನ್ಯದೇಶ್ಯ 

ಅರಬ್ಬಿ 

ಅರಿಕೆ 

ಅಶಿಷ್ಯ ಪ್ರಯೋಗ 
ಆಲಂಕಾರಿಕವಾಗಿ 
ಇಂಗ್ಲಿಷ್‌ 

ಉತ್ತರ ಕರ್ನಾಟಕ 
ಉಪಸರ್ಗ 
ಉದಾಹರಣೆ 
ಏಕವಚನ 

ಒಗಟು 

ಒರಿಯಾ 


ಓರಿಯಂಟಲ್‌ ರಿಸರ್ಜ್‌ ರ್ಣಸ್ವಿಟ್ಯೂಟ್‌ 
ಗವರ್ನಮೆಂಟ್‌ ಓರಿಯಂಟಲ್‌ 


ಮ್ಯಾನ್ಯುಸ್ಸಿ _ಪ್ಟ್ಸ್‌ ಲೈಬ್ರರಿ 


ಕರಾವಳಿಯ ಪ್ರದೇಶ 
ಕಾವ್ಯಮಾಮಾಂಸೆ 
ಕುಇ 

ಕುರುಖ್‌ 

ಕುವಿ 

ಕೊಡಗು 
ಕೋಲಾಮಿ 
ಕೋಶ 
ಕ್ರಿಯಾವಾಚಕ 
ಗಜಶಾಸ್ತ್ರ 
ಗಣಿತಶಾಸ್ತ್ರ 

ಗಾದೆ 
ಗುಣವಾಚಕ 
ಗುಜರಾತಿ 

ಗೊಂಡಿ 

ಛಂದಸ್ಸು 


ಜೋಗುಳ 
ಜ್ಯೋತಿಷಶಾಸ್ತ್ರ 
ಟಪ್ಪಣಿ 
ತತ್ತ್ವಶಾಸ್ತ್ರ 
ತಮಿಳು 

ತುಳು 

ತೆಲುಗು 


ದಕ್ಷಿಣ ಕರ್ನಾಟಕ (ಹಳೆಯ ಮೈಸೂರು) 


ದೇಶ್ಯ 
ದೇಶೀಯ 
ದ್ವಿರುಕ್ತಿ 
ದ್ವೈತ ಸಿದ್ಧಾಂತ 
ನಪುಂಸಕಲಿಂಗ 
ನಾಮವಾಚಕ 
ನಾಟ್ಯಶಾಸ್ತ್ರ 
ನಾಯ್ಕಿ 
ನೇಪಾಳಿ 
ನೋಡಿ 
ನ್ಯಾಯಶಾಸ್ತ್ರ 
ಪಲ್ಲವಿ 
ಪಂಜಾಬಿ 
ಪರಾಮರ್ಶಿಸಿ 
ಪರಿಶಿಷ್ಟ 
ಪರ್ಜಿ 
ಪಾಠಾಂತರ 
ಪಾರಸಿ 

ಪಾಲಿ 

ಪೀಠಿಕೆ 

ಪುಟ 

ಪುಲ್ಲಿಂಗ 


ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ 


ಪ್ರತ್ಯಯ 
ಪ್ರಯೋಗ 
ಪ್ರಾಕೃತ 
ಪ್ರಾದೇಶಿಕ 


ಬೌದ್ಧಧರ್ಮ ವೃತ್ತಿ 
ಬ್ರಾಹೊಈ [ವೇದಾಂತ] 
ಭವಿಷ್ಯತ್‌ ಕೃದಂತ [ವೈದ್ಯಶಾ] 
ಭೂಗೋಳಶಾಸ್ತ್ರ ವ್ಯಾಖ್ಯಾ. 
ಭೂತಕೃದಂತ ಶತ. 
ಭೂತನ್ಯೂನ [ಶೈವ] 
ಮರಾಠಿ ಸಂ. 
ಮಲಯಾಳಂ (ಸಂ॥) 
ಮಲ್ತೊ [ಸಂಗೀತ] 
ಮುನ್ನುಡಿ (ಸು). 
ಮೂಲದ್ರಾವಿಡ ಸಿಂಧಿ. 
ರಾಜನೀತಿ ಸೂ. 
ರೂಢಿ (ಸ್ರೀ). 
ವಿಜ್ಞಾನ ಹಂ. 

ಇ. 
ವಿಶಿಷ್ಟಾದ್ವೈತ ಹೋ. 
ವೀರಶೈವ ಧರ್ಮ (5) 

೨. ಸಂಕೇತಗಳು 
ಗ್ರಂಥಭಾಗವನ್ನು ಉದಾಹರಿಸುವಾಗ ನಡುವೆ ಕೆಲವು ~ 
ಅಕ್ಷರಗಳನ್ನು ಬಿಡಲಾಗಿದೆ ಎಂದು ಸೂಚಿಸುತ್ತದೆ. 
ಪ್ರಯೋಗದಲ್ಲಿ ಗ್ರಂಥಪಾತವಾಗಿರುವುದನ್ನು ಸೂಚಿಸು ಆ 


ತ್ತದೆ. 

ಸಂಪಾದಕೀಯ ಸಂದೇಹವನ್ನು ಸೂಚಿಸುತ್ತದೆ. 
ಸಂಪಾದಕೀಯವಾಗಿ ಮಾರ್ಪಡಿಸಿರುವ ಅಥವಾ ಸೇರಿ 
ಸಿರುವ ಅಕ್ಷರಗಳನ್ನೂ, ಅರ್ಥವಿವರಣೆ ಇತ್ಯಾದಿ 
ಗಳನ್ನೂ ಈ ಚಿಹ್ನೆಗಳ ನಡುವೆ ಕೊಡಲಾಗಿದೆ. 

ಈ ಚಿಹ್ನೆಯ ಮುಂದೆ ವಿಶೇಷಾಂಶಗಳನ್ನು ಕೊಡ 
ಲಾಗಿದೆ. 

ಈ ಚಿಹ್ನೆ ಒಂದು ಶಬ್ದದ ಕೆಳಪಕ್ಕದಲ್ಲಿ ಇದ್ದಕ್ಕೆ ಆ 
ಶಬ್ದವನ್ನು ಈ ನಿಘಂಟಿನಲ್ಲಿ ವಿಶೇಷಕಾರಣಗಳಿಗಾಗಿ 
ಪ್ರತಿಪಾದಿಸಿಲ್ಲವೆಂದು ಸೂಚಿಸುತ್ತದೆ. ಉದಾಹರಣೆಗೆ 
"ಅಂಕದುವರ' ಶಬ್ದದ ಕೆಳಗೆ ದುವರ್ಯ ನೋಡಿ. 
ಒಂದು ರೂಪದಿಂದ ಮತ್ತೊಂದು ನಿಷ್ಪನ್ನವಾಗಿದೆ 
ಎಂಬುದನ್ನು ಸೂಚಿಸುತ್ತದೆ. 

ಒಂದು ರೂಪ ಮತ್ತೊಂದರಿಂದ ನಿಷ್ಟನ್ನವಾಗಿದೆ ಎಂಬು 
ದನ್ನು ಸೂಚಿಸುತ್ತದೆ. ಮತ್ತು ಒಂದು ಶಬ್ದದ ರೂಸ 
ವನ್ನು ಮತ್ತೊಂದು ಮುಖ್ಯ ಶಬ್ದದ ರೂಪದ ಕೆಳಗೆ 
ವಿವೇಚಿಸಲಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


` ಸುತ್ತದೆ. 


55 


ಸಂಪಾದಕ, ಸಂಗ್ರಾಹಕ 
ಸಂಗೀತಶಾಸ್ತ್ರ 

ಸರ್ವನಾಮ 

ಸಿಂಧಿ 

ಸೂಚನೆ 

ಸ್ತ್ರೀಲಿಂಗ 

ಹಿಂದಿ - ಹಿಂದೂಸ್ತಾನಿ - ಉರ್ದು 
ಹೋಲಿಸಿ 


Supplement 


ಒಂದು ಶಬ್ದಕ್ಕೂ ಮತ್ತೊಂದಕ್ಕೂ ಮೂಲಸಂಬಂಧ 
ವುಂಟು ಎಂಬುದನ್ನು ಸೂಚಿಸುತ್ತದೆ. 

ಒಂದು ಶಬ್ದ ಬೇರೊಂದು ಭಾಷೆಯ ಶಬ್ದದಿಂದ 
ಎರವಲಾಗಿ ಬಂದದ್ದು ಎಂಬುದನ್ನು ಸೂಚಿಸುತ್ತದೆ. 
ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ಬಂದ ಶಬ್ದಗಳ 
ವಿಷಯದಲ್ಲಿ ಈ ಚಿಹ್ನೆಯನ್ನು ಉಪಯೋಗಿಸಿಲ್ಲ. 

ಈಗ ದೊರೆಯದ, ಆದರೆ ಹಿಂದೆ ಇದ್ದಿರಬೇಕೆಂದು 
ಊಹಿಸಲಾಗಿರುವ ರೂಪವನ್ನು ಸೂಚಿಸುತ್ತದೆ. 

ಈ ಚಿಹ್ನೆಯ ಮುಂದೆ ಜ್ಞ್ಯಾತಿಶಬ್ದಗಳನ್ನು ನೊಡ 
ಲಾಗಿದೆ. 


ಈ ಚಿಹ್ನೆಯ ಮುಂದೆ ಹೋಲಿಕೆಗಾಗಿ ಬೇರೆ ಭಾಷೆಗಳ 
ಶಬ್ದಗಳನ್ನು ಕೊಡಲಾಗಿದೆ. 


ಒಂದು ಶಬ್ದಕ್ಕೂ ಮತ್ತೊಂದು ಶಬ್ದಕ್ಕೂ ಅರ್ಥದಲ್ಲಿ 
ಯಾವ ವ್ಯತ್ಯಾಸವೂ ಇಲ್ಲ ಎಂಬುದನ್ನು ಸೂಚಿ 
ಉದಾ ಅಂಬು ಜಸಖ- ಅಂಬುಜ 
ಬಂಧು. 

ಒಂದು ಶಬ್ದವನ್ನು ಎರಡು ರೂಪಗಳಲ್ಲಿ ಬರೆಯಬಹು 
ದಾದಾಗ್ಯ ಅವುಗಳಿಗೆ ಅರ್ಥ ವ್ಯ್ಯತ್ಸತ್ತಿಗಳಲ್ಲಿ ಯಾನ 
ವ್ಯತ್ಯಾಸವೂ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. 
ಉದಾ ಅಂತಃಸತ್ತ್ವ = ಅಂತಸ್ಸತ್ತ್ವ. 


ಎಡತೊ. 
ಎಳಂದೂ. 
ಕಡೂರು. 
ಕಾನಕಾ. 
ಕುಂದಾಪು. 
ಕುಣಿಗ. 
ಕೃಷ್ಣ ರಾ. 
ಕೊಪ್ಪ. 
ಕೋಲಾರ. 
ಗುಂಡ್ಲು ಪೇ. 
ಗುಬ್ಬಿ. 
ಗೋರೀಬಿ. 
ಚನ್ನಗಿ. 
ಡನ್ನಪ, 
ಚನ್ನರಾ. 
ಚಳ್ಳಕೆ. 
ಚಾಮಕರಾ, 
ಚಿಂತಾಮ. 
ಚಿಕ್ಕ ನಾ. 
ಚಿಕ್ಕ ಬ. 
ಚಿಕ್ಕಮ. 
ಚಿತ್ರದು. 
ಜಗಳೂ. 
ತರೀಕೆ. 
ಕಿಷಟೂ. 
ತಿರುಮ. 
ತೀರ್ಥಹ., 
ಶುಮಕೂ. 
ದಾವಣ. 
ದೇವನ. 
ದೊಡ್ಡ ಬ. 
ನಂಜನ. 
ನಗರ. 
ನಾಗಮಂ. 


ಅರಕಲಗೂಡು 
ಅರಸೀಕೆರೆ 
ಆನೆಕಲ್‌ 

ಇಂಡಿ 

ಉಡುಪಿ 

ಎಡತೊರೆ 
ಎಳಂದೂರು 
ಕಡೂರು 
ಕಾನಕಾನಹಳ್ಳಿ 
ಕುಂದಾಪುರ 
ಕುಣಿಗಲ್‌ 
ಕೃಷ್ಣರಾಜಪೇಟೆ 
ಕೊಪ್ಪ 

ಕೋಲಾರ 
ಗುಂಡ್ಲುಪೇಟೆ 
ಗುಬ್ಬಿ 
ಗೋರೀಬಿದನೂರು 
ಚನ್ನಗಿರಿ 
ಚನ್ನಪಟ್ಟಣ 
ಚನ್ನರಾಯಪಟ್ಟಣ 
ಚಳ್ಳಕೆರೆ 
ಚಾಮರಾಜನಗರ 
ಚಿಂತಾಮಣಿ 
ಚಿಕ್ಕನಾಯಕನಹಳ್ಳಿ 
ಚಿಕ್ಕಬಳ್ಳಾ ಫುರ 
ಚಿಕ್ಕಮಗಳೂರು 
ಚಿತ್ರದುರ್ಗ 
ಜಗಳೂರು 
ತರೀಕೆರೆ 
ತಿಪಟೂರು 


ತಿರುಮಕೂಡ್ಲು ನರಸೀಪುರ 


ತೀರ್ಥಹಳ್ಳಿ 
ತುಮಕೂರು 
ದಾನಣಗೆರೆ 
ದೇವನಹಳ್ಳಿ 
ದೊಡ್ಡ ಬಳ್ಳಾ ಪುರ 
ನಂಜನಗೂಡು 
ನಗರ 
ನಾಗಮಂಗಲ 


ನೆಲಮಂಗಲ 
ಪಾವುಗಡ 
ಪುಂಗನೂರು 
ಬಂಕಾಪುರ 
ಬಾಗೆಪಲ್ಲಿ 
ಬಾಗೇವಾಡಿ 
ಬೆಂಗಳೂರು 
ಬೇಲೂರು 
ಬೌರಿಂಗ್‌ಪೇಟಿ 
ಮಂಗಳೂರು 
ಮಂಜರಾಬಾದ್‌ 
ಮಂಡ್ಯ 
ಮದ್ದಗಿರಿ 
ಮಳವಳ್ಳಿ 
ಮಾಗಡಿ 
ಮಾಲೂರು 
ಮುಳಬಾಗಲು 
ಮೂಡಗೆಕೆ 
ಮೈಸೂರು 
ಮೊಳಕಾಲುಮುರು 
ಲಕ್ಷ್ಮೇಶ್ವರ 
ಶಿಕಾರಿಪುರ 
ಶಿಡ್ಲಘಟ್ಟ 

ಶಿರಾ 

ಶಿವಮೊಗ್ಗ 
ಶೃಂಗೇರಿ 
ಶ್ರೀನಿವಾಸಪುರ 
ಶ್ರೀರಂಗಪಟ್ಟಣ 
ಸಾಗರ ' 
ಸೊರಬ 
ಹಾವೇರಿ 

ಹಾಸನ 
ಹಿರಿಯೂರು 
ಹುಣಸೂರು 
ಹೆಗ್ಗಡದೇವನ ಕೋಟಿ 
ಹೊನ್ನಾಳಿ 
ಹೊಸಳೋಟಿ 
ಹೊಳಲೈರೆ 
ಹೊಳೆನರಸೀಪುರ 


ಈ 


ಕನ್ನಡ ಸಾಹಿತ್ಯ ಪರಿಸತ್ತಿನ 


ಕನ್ನಡನಿಘಂಟು 


ಶ್ರೀವಾಗ್ಹೇವಿಗೆ ಶಬ್ದದಿ- 


ನಾವಾವಿಂದ್ರಿಯದ ವಿಷಯಮಂ ಶ್ರೋತ್ರದೊಳು-! 


ದ್ಭಾವಿಸ ನಿರ್ಮಳಮೂರ್ತಿಗಿ- 


ಳಾವಂದೈಗೆ ಶಾಸ್ತ್ರಮುಖದೊಳವನತನಸ್ಪೆಂ ॥ 


— ಕೇಶಿರಾಜ 


ಸರ್ವಜ್ಞ 9 ತದಹಂ ವಂದೇ .ಪರಂಜ್ಯೋತಿಸ್ತಮೋಷಹಂ | 
ಪ್ರವೃತ್ತಾ ಯನ್ಮುಖಾದ್ದೆ ವೀ ಸರ್ವಭಾಷಾಸರಸ್ವತೀ ॥ 


— ನಾಗವರ್ಮ 


ಇದಂ ಕನಿಭ್ಯಃ ಪೂರ್ವೇಜ್ಯೋ ನನೋವಾಕಂ ಪ್ರಶಾಸ್ಮಹೇ | 
ವಂದೇಮಹಿ ಚ ತಾಂ ವಾಣೀಮಮೃತಾಮಾತ್ಮನಃ ಕಲಾಂ ॥ 


ಅ, (ನಾ). ಕನ್ನಡ ವರ್ಣಮಾಲೆಯ ಮೊದಲನೆಯ ವರ್ಣ; ಅಕಾರ. 

-ಅ್ಯ, -ಆ (ಅ). ಸಂಸ್ಥೃತದ " ಕೆಲ? ಎಂಬುದರ (ಇ ಅಂತೆ, 
ಅಲ್ಲವೆ ಇತ್ಯಾದಿ) ಅರ್ಥದಲ್ಲಿ ಬರುವ ಭಾವಸೂಚಕ ಅವ್ಯಯ 
("ಶಬ್ದಾನುಶಾಸನ'ದಲ್ಲಿ ಉಕ್ತವಾಗಿರುವ ಮೇಕೆಗೆ). -ಆ್ಮ: “ಅ, 
ಅ-ಕಿಲಾರ್ಥ್‌ ” (ಶಟ್ದಾನು. ೨೧ ವ್ಯಾಖ್ಯಾ). 

-ಅ್ಯ (ಅ). ವಿಧಿರೂಪದ ಧಾತುವಿನ ಮೇಲೆ ಅನುನಯ ಸೂಚನೆ 
ಗಾಗಿ ಸೇರುವ ಅವ್ಯಯ : ಕೃಪಾ ಕೇಳೆ (ಪಂಸಭಾ. ೭-೧೫) ; ಎನ್ನ 
ಭಕ್ತರ ಸುಖನದೆನ್ನಯ ಸುಖಂ ಕೇಳ (ನಂಬಿರ. ೧೯-೧೬೯); ಬಾರ 
ಮರಾಳಿಕಾಗಮನೆ (ಶಮದ. ೧೨೫ ಪ್ರಯೋ) ; ಏತಕವ್ವಾ ನಿನ್ನೊಡನೆ 
ಮುನಿದಿರ್ದಹನು ಹೇಳ (ಬಸಪು. ೪೭-೧೨). 

-ಅ್ಯ, -ಆ, (ಅ). ಪ್ರಶ್ನಾರ್ಥದಲ್ಲಿ ಕ್ರಿಯಾರೂಪದ ಕೊನೆಗೆ ಹತ್ತುವ 


ಅವ್ಯಯ : ನೋಡುವುದಆಸೊಳೀನಲ್ತಾಯೊಳಾಡುತ್ತಿರಲಾಗ ತಮ್ಮು 


ತಿರ್ವರುಂ (ಪಂಪಭಾ. ೬-೭೦) £ಆಗವ ಆಗದೇ?] ; ಇಂದುನೃಸಿಂಹ 
ಕ್ಷಿತಿಪಾಲನಲ್ಲಿ ಕಟಕೋಪಾಧ್ಯಾಯನಾರೆಂಬ ಸೂಕ್ತಿನನೀನೋಜ್ವಲ 
ಬಾಣನಪ್ಪ ಸುಮನೋಬಾಣಂ (ಅನಂಪು. ೧-೩೪) [ಎಂಬ-ಎಂಬೆಯಾ?; 
ಪುರಂದರವಿಟ್ಕಿ ಲನ ಚರಣವಂ ಭಜಿಸು ಕಂಡ್ಯ ಮನವೆ (ಪುರಂದ.೫-೧೦೭-೩) 
[ಕಂಡ್ಯ - ಕಂಡೆಯಾ ?3. -ಆ : ಕೂಸನೋದಿಸಿದಾ ಎಂ ದೊಡೆ 


(ವಡ್ಡಾರಾ. ೨೩ - ೧೮) ಓಓದಿಸಿದಾ - ಓದಿಸಿದೆಯಾ ?; ಗುರುಪಿಲ್ಲಾ 


ಕರ್ಣನಿಲ್ಲಾ ಗುರುವಿನ ಮಗನಿಲ್ಲಾ .. . ತಂದವಂ ಪಾರ್ಥನಲ್ಲಾ 
(ಸಂಪಭಾ. ೯-೫೫) (ಇಲ್ಲಾ ಇ ಇರಲಿಲ್ಲವೆ? ಅಲ್ಲಾ = ಅಲ್ಲವೆ ?]. 


ಬ 


5 


0 


— ಭವಭೂತಿ 


teen pris SCs 


-ಆ್ಯ (ಅ). ನೀನ್‌, ಆನ್‌, ತಾನ್‌ - ಇವುಗಳ ಷಷ್ಮೀವಿಭಕ್ತಿಯ 


ರೂಪಗಳ ಮೇಲೆ ಅವಧಾರಣಾರ್ಥದಲ್ಲಿ ಹತ್ತುವ `ಅವ್ಯಯ : 
ಉದಾ ಎನ್ನಯ, ನಿಮ್ಮಯ, ತನ್ನಯ, ತಮ್ಮಯ, ನಿನ್ನಯ, 
ನಿಮ್ಮಯ: ನುಡಿ ನಿನಗಂ ದಿನೇಶತನಯಂಗಮದೆನ್ನಯ ಪಕ್ಕದಾದೊಡಂ 
(ಪಂಪಭಾ. ೧೩-೨೮); ಇಡುಗುಡಿಯನೈನಾರು ತನ್ನಯ ಮಡದಿಯಂಬರ 
ವಂ ಸುಗಿದು ತಾಂ ಕೊಡನೆ (ಬಸಪು. ೧೧-೩೬) ; ನಿನ್ನಯ ವೀರೆಕೈವರೆ 
ನೋಯಿಸೆನು ರಾಜೀವಸಖನಾಣೆ (ಕುವ್ಯಾಉ. ೧೦-೨೦). ಔ ಇದು 
ಹೊಸಗನ್ನಡದಲ್ಲಿಲ್ಲ. 


-ಅ( (ಪ್ರ). ಕೆಲವು ಧಾತುಗಳಿಂದ ಭಾವನಾಮ ಅನ್ವರ್ಥನಾಮ 


ಮುಂತಾದವನ್ನು ಸಾಧಿಸಲು ಹೆತ್ತುವ ಪ್ರತ್ಯಯ : 0 ಭಾವ 
ನಾಮಕ್ಕೆ ಆಟ, ಊಟ, ಎಅಕ, ನಡುಕ, ಸಾಲ್ಕ ಸೋಲ 
ಇತ್ಯಾದಿ: ನವಿಲಾಟಂ ಸೊಗಯಿಸುಗುಂ (ಕವಿರಾ. ೩-೭); ಸೋಲಮ 
ನೀವುದೆಂದು ಕಾಡುತ್ತಿರೆ (ಪಂಪಭಾ.' ೯-೬೯) ; ಆಟವಾರಂಭಿಸದು ಬಜಿ 
ಬೊಬ್ಬಾಟವೇತಕೆ (ಕುವ್ಯಾಸ. ೧೩-೪೧); ಸಾಲವನು ಕೊಂಬಾಗ 
ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು 
ಮುಜ್‌ದಂತೆ (ಸರ್ವಜ್ಞ. ೧೩೯೧) ; ಅನನಿಗೆ ಆಟಪಾಟಗಳಲ್ಲಿ ಕೊಂಚವೂ 
ಆಸಕ್ತಿಯಿರಲಿಲ್ಲ (ರೂಢಿ). (1) ಅನ್ವರ್ಥನಾಮಕ್ಕೆ ಕಳ್ಳ, ಕುಂಟ, 
ಕೂನ, ಜಲುಚ ಇತ್ಯಾದಿ: ಎಲ್ಲಮಂ ಕಳ್ಳರ್‌ ಕೊಂಡುಪೋದರ್‌ 
(ವಡ್ಡಾರಾ. ೭೦-೧೧) ; ಕುರುಡರುಮಂ ಕುಂಟಿರುಮಂ ತಿರಿಕರುಮಂ 
ಕಂಡೊಡೆ (ಧರ್ಮಾಮೃ. ೯-೫೫) ; ಮದನನದುವಂ ಬಿಸುಟು ಕೂನನುಂ 


ಅ, 


ಕುಬ್ಬನುಮಾಗಿ ಬರೆ (ನೇಮಿಫು. ೭-೧೮೨ ವ); ತಪ್ಪಂ ಮಜಸಿ ಪುಸಿನುಡಿವ 
ಜಜುಚರ ತೆಜನಂ ಕಂಡಜಕಿಯದಂತು ಯ ಹಕೊಳಕೇ (ಕಾವ್ಯಾವ. 
೩೯೩); ಜಾತ್ರೆಗೆ ಮುಂಚೆ ಕಳ್ಳರು ನೆರೆದರು (ಗಾದೆ). 

-ಅ್ಯ (ಪ್ರ). ಕೆಲವು ಬಹುವ್ರೀಹಿ ಸಮಾಸಗಳ ಅಂತ್ಯದಲ್ಲಿ ಹತ್ತುವ 


ಪ್ರತ್ಯಯ : ಉದಾ--ಅಂಚೆದೇರ, ಮುಕ್ಕಣ್ಣ ಇತ್ಯಾದಿ. 5 
ಅ್ಯ (ನಾ). ವಿಷ್ಣು. [ಸಂ.] 
ಆಅ (ಅ). ದುಃಖಸೂಚಕವಾದ ಅವ್ಯಯ: “ಅಅಃ ದುಃಖ 


ಸೂಚನೇ * : ಅಅಃ ವಿಧಾತ್ರಾ (ಭಾಷಾಭೂ. ೨೬೪, ಉದಾ). 

-ಅಂ "-ಅಮ್‌' ನೋ. 

ಅಂಕೆ (ನಾ). ಒಬ್ಬನ ಹೆಸರು : ಕರುಣದಿಂದ ಅಂಕನು ತಂನ ಮನಸು |10 
ಹರ್ಷವಾಗಿ (ಎಕ. ೪11, ಶಿವಮೊ. ೧೦೮-೧೩ ; 15587). (ಸಂ. ?] 

ಅಂಕ್ಕ (ನಾ). ೧. ಕೊಕ್ಕೆ. ೨. ಡೊಂಕಾಗಿ ಬಾಗಿರುವ ಆಯುಧ; 
ಅಂಕುಶ. ೩. ಕೊಂಕು; ಡೊಂಕು. ೪. ಕುದುರೆಯನ್ನು ಹತ್ತು 
ವಾಗ ಕಾಲನ್ನು ಇಟ್ಟುಕೊಳ್ಳುವ ಬಳೆ; ಅಂಕವಣಿ;' ರಿಕಾಫು: 
ವಾಜಿಯ ಮೊಗವ ತಡನಿಯಂಕವ ಮೆಟ್ಟ ಯೋಜಿಯಿಂದನೆ ಲಂಘಿಸಿದ | 15 
(ಶ್ರೀಪಾಲ. ೪-೧೬). ೫. ಭಾರವನ್ನು ಎತ್ತುವುದಕ್ಕೆ ಉಪಯೋಗಿ 
ಸುವ ಹಾರೆ; ಸನ್ನೆಕೋಲು: “ಅಂಕವೆನೆ ಭಾರವೆತ್ತುವದಕ್ಕುಂ” (ಕಶರ, 
೧೦). ೬. ಕೊಡೆ: *ಅಂಕಮುತ್ಸಂಗಮಕ್ಕು? (ಮಂಗರಾ. ೯೭-೧೩). 
೭. ಪಾರ್ಶ್ವ; ಮಗ್ಗುಲು. 6. ಶರೀರ; ಮೈ. ೯. ಗೆರೆ; ರೇಖೆ. 
೧೦. ಅಂಕೆ: ಕೆಯಿ ಮತ್ತರಯ್ವತ್ತಾಜು ಆ[0]ಕದೊಳಂ ಜತ ರ್‌ ೫೬ |20 
(ಎಇ. 20, ೨೧೯-೭ ; 1097). ೧೧. ಗುರುತು; ಕುರುಹು; | 
ಚಿಹ್ನೆ: “ ಅಂಕಮದಭಿಜ್ಞಾನಮೆನೆ ಲಕ್ಷಿಸಲು ಕುಲುಪು* (ಮಂಗರಾ. 
Wi ತನ್ನಂಕದೊಂದುಗ್ರಸಾಯಕದಿಂ ನಾಯಕರಂ ಪಡಲ್ವಡಿಸುತುಂ 
(ಪಂಪಭಾ. ೧-೭೪). ೧೨. ಕಳೆಂಕ; ಕುಂದು; ಕೊರತೆ: ಶಂಕರನು 
ತಾನೆಂಬವರಿಗೇನಂಕ (ನಿಭಾಗ. ೪-೨-೩) ; ಈತನ ಅಂಗದಲ್ಲಿ ನಲವ 25 
ತ್ತೊಂಭತ್ತು ಅಂಕಗಳಿದ್ದಂತೆಯೂ ಅವುಗಳಲ್ಲಿ ಒಂದೊಂದು ಅಂಕಪೇ 
ದೇಹಕ್ಕೆ ಎಷ್ಟೋ ವಿಕಾರವನ್ನು ಂಟುಮಾಡತಕ್ಕ ದ್ಹಾಗಿತ್ತೆಂತಲೂ ಹೇಳು 
ವರು ಸಳ] ೫೫). ೧೩. ಹೆಸರು: ಚೀರಮಾಂಕಂಗೆ ಬೆಸಸಿದ.ಭಕ್ತ 
ಸತ್ತೆ ಟಂದ್ರ ಚೋಳ ಕೃತಿ (ಭಾವಚಿಂ. ೧-೪೬). [ಚೇರಮಾಂಕ - ಚೇರಮ 


ಅಂಳಕಾಲ 


ದಿರ್ದೊಡೆ ಮಾಜಂಕ ಬಂದಿಜಿವುದ ಮಾಣ್ಬನೆ (ಬಸವ. ೧೭೮) ; ಆಂಕ 
ಓಡಿದರೆ ತೆತ್ತಿಗಂಗೆ ಭಂಗವಯ್ಯ (ಬಸವ. ೨೯೯). ೨೦. ಹುರುಡು ; 
ಸ್ಪರ್ಧೆ: ರಾಜಕುಮಾರರಂಕದ ತಗರ್ಗಳಾಗಿ ಪೋರ್ದು ಸತ್ತು 
(ಚಾವುಂಉ. ೫೦). ೨೧. ಒಂಬತ್ತು ಎಂಬ ಸಂಖ್ಯೆ. ೨೨. ಧರ್ಮ. 
೨೩. ಕಡೆ. ೨೪. ಇಂದ್ರ. ೨೫. ಒಳಗು. ೨೬. ಹಳೆಯದು. ೨೭. 
ಪದದ ಅರ್ಥ. ೨೮, ಇಷ; ಸ್ಥಳ. ೨೯. ಸಂತಾಪ; ಸಂಕಟ. 
೩೦, ಚಿತ್ರ; ವಿಚಿತ್ರ. ೩೧. ಕಿರಣ. ೩೨. ಸಿಂಗಾರ; ಅಲಂಕಾರ. 
೩೩. ಟಿ ಜಯಘಂಟಿ, ಡೌಡೆ ಮುಂತಾದವುಗಳ ಧ್ವನಿ: 
“ ಅತುಲ ಧುರದೊಳು ಚಿತ್ರದೊಳು ಕಳಂಕದೊಳಲಂಕಾರದೊಳು ಅಂಕ 
ವಕ್ಕುಂ ೫ (ಮಂಗರಾ. ೧೫೨-೫೮) ; “ಸಂಖ್ಯೆ ಯೊಳು ಸಂತಾಪದೊಳು 
ಮುರಜ ಜಯಘಂಟಿ ಡೌಡೆಯ ನುಡಿಗಳಲಿ ಅಂಕವೆನಿಸಿಕ್ಕು?' (ಮಂಗರಾ. 
೧೫೩-೬೩) ; “ ಧರ್ಮ ಸೆಮಾಪಂ ಸತ್ವಂ ಕರ್ಮಂ ಕಡೆ ಸುರಪಗೊಳಗೆ 
ಹಳದು 'ಪದಾರ್ಥಂ ಪೆರ್ಮೆಯೊಳೀವೊಂಭತ್ತುಂ ಭೂಮಿಯೊಳೀಕ್ಷಿಸಲು 
ಅಂಕಶಬ್ದಮೆನಿಕ್ಕುಂ” (ನಾನಾಕಂ. ೧೧೫). 

[ಸಂ. ? P "ಶಬ್ದಮಣಿದರ್ಪಣ'ದ ಮೇರೆಗೆ “ತತ್ಸಮ? ಶಬ್ದಗಳಲ್ಲಿ 
ಒಂದು (ಶಮದ. ೨೯೭, ೨೯೮) 


ಅಂಕೆಂಗಾಅ "ಅಂಕಕಾಅ' ನೋ. 
| ಅಂಕೆಂಗುಡು (ಕ್ರಿ). ರಿಕಾಪಿನಿಂದ (ಕುದುರೆಯ) ಮೈಯನ್ನು ಒತ್ತಿ 


ಸೂಚನೆ ಕೊಡು: ತುರಂಗರತ್ನಮನವಯವದೊಳಿನಿಸಾನುಂ ಕಣ್ಕತ್ತಿ 
ದಂತೆ ಆಂಕಂಗುಡಲೊಡಮದು ನಿಶ್ಶಂಕಂ ಪನ್ನೆರಡು ಯೋಜನಂ ಪಾಜಕಿ 
ದುದು (ಶಾಂತಿಪು. ೧೧-೪೧ ವ, ೪೨). 

[ಅಂಕ್ಕ + ಕುಡ್ಕು (< ಕೊಡ್ಕು)) 


ಅಂಕಂಗೊಳ್‌ (ಕ್ರಿ). 'ರಕಾಪಿನಿಂದ (ಕುದುರೆಯ) ಪಕ್ಕವನ್ನು ತಿವಿ: 


ವಾಮಾಂಘಿ)ಯಂ ಪತ್ತಿಸಿ ದಕ್ಷಿಣಚರಣದಿಂ ನಿಶ್ಶಂಕೆಯಿನಂಕಂಗೊಂಡು 
ಭೋಂಕೆನೆಡದ ಕೊಸೆಯಂ ತೆಗೆದು ನಿರ್ವರ್ತಿಸಲೆಂದು ನೆಗಸಿ ಮುರಿ 
ವುದುಂ (ನೇಮಿಪು. ೪-೧೦೪ ವ). [ಅಂಕ್ಕ + ಕೊಳ್‌] 


ಅಂಕಕರಣ (ನಾ). [ಗಣಿತ] ಅಕ್ಷರದಲ್ಲಿ ಬರೆದ ಅಥವಾ ಬಾಯಲ್ಲಿ 


ಹೇಳಿದ ಸಂಖ್ಯೆಯನ್ನು ಅಂಕಿಯಲ್ಲಿ ಬರೆಯುವುದು. 
[ಅಂಕ್ಕ + ಕರಣ] 


ಎಂಬ ಹೆಸರುಳ್ಳ ವನು]. ಅಣ್ಣಮಾಂಕ, ಪದ್ಮಣಾಂಕ, ರಾಘವಾಂಕ |30| ಅಂಕಕಹಳೆ (ನಾ). ಯುದ್ಧವನ್ನು ಸೂಚಿಸುವ ಕಹಳೆ; ರಣಕಹಳೆ: 


ಇತ್ಯಾದಿ ಹೋ. ೧೪. ಬರುದು: ದನುಜಾಂತಕೆನೆಂಬೀ ನಿನ್ನ 
ನಚ್ಚುವೋದಂಕಮೆಲವೊ ಮು ನ್ನೈನ್ನನ್ನಂ .ದನುಜಂ. ಪುಟ್ಟಿ ದೆ ತುತು 
(ಪಂಪಭಾ. ೬-೫೪) ; ಪೂಜಿಸುವಂಕದಾನೆ ವಾಜಿಗಳೆಮಗಿಲ್ಲ (ಪಂಪಭಾ. 
೧೦-೩೩). ೧೫. ಹೆಸರುವಾಸಿ; ಪ್ರಸಿದ್ಧಿ : ಅಂಕದಚ್ಚರಸೆಯರ್‌. . 
ಕೂಡೆ ಕುಣಿದರ್‌ (ಆದಿಘು. ೭-೧೨೩) ; ಅಂಕದ ಕಲಿ ಕುರುವಂಶಶಶಾಂ |35 
ಕನೆ ದುರ್ಯೋಧನಾಂಕನೆನೆ (ಗದಾಯು.೭-೨). ೧೬. ನಾಟಕದ ಒಂದು 
ವಿಭಾಗ: ಶಾಕುಂತಲನಾಟಕದಲ್ಲಿ ಏಳು ಅಂಕಗಳಿವೆ (ರೂಢಿ). ೧೭. 
ದಶರೂಪಕಗಳಲ್ಲಿ ಒಂದು. ೧೮. ಯುದ್ಧ ; ಹೋರಾಟ; ಕಾಳಗ: 
ಬಿದಿರೂರ ಅಗ್ಗಳಮಿಳಿವಲ್ಲಿ ಅಜ್ಯಕೆ ಕಾದಿದ ಬಿದೆಯಿತ ಸತ್ತನ್‌ (ಎಕ. 2, 


3 ಸಾಕೆಂದು Sends (ಪಶುಭಾ. ೧-೨೩). 
[ ಆಂಕ್ಕ + ಕಹಳಿ] 


ಅಂಕಕಾತಿ "ಅಂಕಕಾರ್ತಿ' ನೋ. 
ಅಂಕಕಾರ್ತಿ, ಅಂಕಕಾತಿ (ನಾ). ವೀರರಮಣಿ. (ಇದು ಬಿರುದಿನ 


ಭಾಗವಾಗಿ ಬರುವುದೂ ಉಂಟು. "ಅಂಕಕಾಅ' ಪರಾ): 
ಕಲಿಯೆನೆ ನೆಗಲ್ಲಳ್‌ ಕಸವರಗಲಿಯೆನೆ ಗುಣದಂಕಕಾರ್ತಿ ಮೊನೆಯೊಳ್‌ 
ಮನೆಯೊಳ್‌ (ಅಜಿಪು. ೧೧೬೬); ತರುಣಿ ಮನ್ಮಥನಂಕಕಾರ್ತಿಯೊ 
(ಬಸಪು. ೧೨-೬). ಅಂಕಕಾಶಿ: ಬಿರುದಂಕಕಾತಿಯರಿಂದ್ರನೋಲಗದ 
(ಕುವ್ಯಾಅ. ೭-೮೯). [ಅಂಕಕಾಜ + -ತಿ (ಆ -ಇತಿ)] 


ಶ್ರೀನಿವಾ. ೨೭-೨೨ ; 870) ; ಟಕದ ಕಳನಲ್ಲಿ ಬಿನ್ನಣದ ಬೀರರಿಳಾಪತಿ |40 ಅಂಕೆಕಾಣಿ, ಅಂಕಂಗಾಲ, ಅಂಕಗಾಅ (ನಾ). ೧. ಮಲ್ಲಯುದ್ಧ ವೇ 


ಮೆಚ್ಚೆ ಕಾದುವರ್‌ (ಪುಷ್ಪಪು. ೨-೬೦); ಈ ಗಾರ ವೃಕೋದರರಂಕ 
ಮಸೆದುತ್ಸವದಿ ಕಳನೇಜಕಿದರು (ಕುವ್ಯಾಗ. ೬-೧೨) ; ತಂದೆಗಳಿಬ್ಬ ರಂಕವ 
ಕಾಂಬ ಪಾತಕ ಬಂದಿತೆ (ಭರಚ. ೫೧-೧೨೪). ೧೯. ಮಲ್ಲಯುದ್ಧ ವೇ 
ತನ್ನ ವೃತ್ತಿಯಾಗಿ ಉಳ್ಳ ವೀರ; ಜಟ್ಟಿ: ಕೋಲಾಹಲಮಾಗೆ 
ಸುರಿಗೆಯಿನ್ನಿಿದು ಸತ್ತೊ My ಟಲೆಯವ $೯ ಯಮಲ್ಲನಣ್ಯನ್ರೇಜನಾನಯೆ 45 
ನ್ಫೋನ್‌ (ಸೌಇಇ, 1X-i, ೨೦-೧೧ ; 900). ಅಂಕ ಕಳನೇಜಾ ಕೈಮಜಕೆ | 


-ತನ್ನ ವೃತ್ತಿಯಾಗಿ ಉಳ್ಳ ವೀರ; ಜಟ್ಟಿ; ಯುದ್ಧವೀರ : ನುಡಿಯ 


ಬಿಹು ಪ ಬಾಶಾ ನೋಡಿ ನೆಂಬಂತೆ (ಧರ್ಮಾಮೃ. 


_ ೯-೧೨೦) ; ನಿಮ್ಮ ಶರಣರ ಮನೆಯ ಬಿರುದಿನ ಆಂಕಕಾಣ ಓಡದಿರು 


ಓಡದಿರು (ಬಸವ, ೭೦೦); ಅಂಕಕಾಣಂ ತಾನಾಗಿ ಶಿನನಾಜ್ಞೈಯಿಂ 
ಬಿಂಕದಿಂ ಮಾಸಾಳ್ಗಳಂ ಗೆಲುತೆ (ಮೊನೆರ. ೧೪೦-೨೨) ; ಮುಂಕುಡಿಯ 
ನಾಯಕರಿವರು ಪತಿಯಂಕಕಾಜರು (ಕುವ್ಯಾಭೀ. ೨-೧೦). ೨, ಬಿರು 


ಅಂಕಕಾಅದೇವ 


ದುಳ್ಳ ವೀರ (ಇದು ಬಿರುದಿನ ಭಾಗವಾಗಿ ಬರುವುದೂ ಉಂಟು) : 
ನೆಲನದಿಕೆವಂದು ತಾಗಿದ ಕಕ್ಕಲನ ತಮ್ಮನಪ್ಪ ಬಪ್ಪುವನಂಕಕಾಣನ 
ನೊಂದೆ ಮದಾಂಧಗಂಧಸಿಂಧುರಡೊಳೋಡಿಸಿದ (ಪಂಪಭಾ. ೯-೫೨ ವ) 
ಓಬಪ್ಪುವನಂಕ ಕಾಜ ; ಬಪ್ಪುನಂ + ಅಂಳಕಾಟ ಇ ಬಪ್ಪುವನೆಂಬ ಆಂಕ 
ಕಾಟ; ಇದನ್ನು ಬಪ್ಪುವನ 4 ಅಂಕಕಾಜ (ಎ ಬಪ್ಪುವ ಎಂಬ ಒಡೆ 
ಯನ ಆಶ್ರಯದಲ್ಲಿರುವ ಅಂಕಕಾಜ) ಎಂದು ಬಿಡಿಸುವುದೂ ಸಾಧ್ಯ3 ; 
ಕದನೈಕಸೂದ್ರಕಂ ಬೂತುಗನಜ್ಯ ಕಾಣಿ ಶ್ರಿಮತ್‌ ಮನಾಲರಂಗನುವರ 
ದೊಳ್‌ (ಎಕ. 111, ಮಂಡ್ಯ. ೪೧-೯ ; 950) ಓಬೂ ತು ಗನ೦ಂಕಕಾಣ: 
ಬೂತುಗನ ೬ಆಂಕಕಾಆ ಇ ಬೂತುಗ ಎಂಬ ಒಡೆಯನ ಆಶ್ರಯದಲ್ಲಿರುವ 
ಅಂಕಕಾಅ] ; ಈ ದೊರೆತೆನೆ ಬಣ್ಣಿಸಲ್ಲೆೇಜಕಿವರಾರಳೆವಂ ಚಲದಂಕಕಾಜನ 
(ಎಕ. 11, ೧೩೩-೩೦ ; 982) £ಚೆಲದಂಕಕಾಣ : ಚಲದ * ಅಂಕ 
ಕಾಣ ಇ ಹಿಡಿದ ಹಠವನ್ನು ಬಿಡದೆ ಸಾಧಿಸುವ ಅಂಕಕಾಣ] ; ಸೇನೆಯಂಕ 
ಕಾಜ (ಎಕ. 11, ೨೬೨-೨ ; 1160) £ ಸೇನೆಯಂಕಕಾಆ : ಸೇನೆಯ--ಅಂಕ 
ಕಾಜ - ಸೇನೆಯಲ್ಲಿ ಹೆಸರುವಾಸಿಯಾದ ವೀರ]. ಅಂಕಂಗಾಖ: 
ಅಂಕಂಗಾಜನ ಗಂಡುತನಂ ಕೂರಿತೆ ತುಮುಲಯುದ್ಧ ದೊಳ್‌ ಪಟುಭಟ 
ರಂ ನೂಂಕುವ ಸಮರೆಂಗಾಜನ ಮಾಂಕೆರಣೆಯೆ ಗಂಡುತನದ ತಿರುಳಿನ 
ವೇಟ್ಕುಂ (ಶಬ್ದಾನು. ೩೮೪ ಪ್ರಯೋ). ಅಂಕೆಗಾಜಿ: ಅಹವಮಲ್ಲನಂಕ 


ಗಾಜಂ ಪರಮಂಡಳೆಸೂಜಕಿಕಾಅಂ (ಸೌಇಇ. IX-i, ೧೨೬-೬:; 1064). 


"ಸಮರಂಗಾಅ? ಪರಾ. [ಅಂಕ್ಕ * -ಕಾಜ] 

ಅಂಕಕಾಅಜೇವ (ನಾ). ಒಬ್ಬನ ಹೆಸರು: ತೊಳಳ್ಳುಯ ಅಜ್ಯಕಾಜ 
ದೇವರು ನಗರೀಸ್ವರ ದೇವರ್ಗ್ಗೆ ಕೊಟ್ಟ ಧರ್ಮವರ್‌ (ಮೈಅರಿ. ೧೯೧೫, 
೨೧-೧೧ ; 1047). [ಅಂಕಕಾಜ + ದೇವ] 

ಅಂಕಗಣಿತ (ನಾ). ಸಂಖ್ಯೆಗಳ ಮೂಲಕ ಮಾಡುವ ಗಣಿತ; 
ಗಣಿತಶಾಸ್ತ್ರದ ಒಂದು ಭೇದ: ಮೊದಲನೆಯ ವಾರ ಆಟ, ಎರಡನೆಯ 
ವಾರ ಸಂಗೀತ, ಮೂರನೆಯ ವಾರ ರಷ್ಯನ್‌, ಹೀಗೆ - ಕೊನೆಗೆ ಅಂಕ 
ಗಣಿತ ಬರುವವರೆಗೆ (ಶಾಲೆಮ. ೧೧). [ಅಂಕ್ಕ + ಗಣಿತ) 

ಅಂಕೆಗದ್ಯಾಣ (ನಾ). ಮಲ್ಲಯುದ್ಧವೇ ವೃತ್ತಿಯಾಗಿ ಉಳ್ಳ 
ವೀರರ, "ಒಟ್ಟ ಗಳ ಮೇಲೆ ಹಾಕುವ ತೆರಿಗೆ (?) : ಪೊಳಲ್ಲು M4 
ಯುಮಂ ಸಪ್ಪಾರ್ಥ್ಯಲಕ್ಷೆಯೊಳೆಲ್ಲವಂಕಗದ್ಯಾಣಮುಮ (0) ನರಮನೆ 
ಯಂಕಂಗಳ ಜಿ ವಿತದೊಳು ದಶವನ್ಮಮುಮಂ (ಸೌಇಇ. Ix-i, 
೧೬೩-೧೯ ; 1093). "ಅಂಕಡೆಜಕ?, "ಅಂಕವಣ', "ಅಂಕಸುಂಕ' 
ಪರಾ. [ಅಂಕ್ಯ * ಗದ್ಯಾಣ] 

ಅಂಕೆಗವುಂಡ (ನಾ). ಒಬ್ಬನ ಹೆಸರು : ಅಜ್ಯಗವುಣ್ಣಗೆ ಪಲರ್ಮ್ಮೆಚೆ 
ಗಾವಣ್ಣಂ (ಎಕ. 1%, ಹೆಗ್ಗಡೆ. ೧೦೪-೧೭ ; 1037). 

[ಅಂಕ್ಕ * ಗವುಂಡ (ಆ ಗಾಮುಂಡ)] 

ಅಂಕೆಗಾಅ "ಅಂಕಕಾಅ' ನೋ. 

ಅಂಕಚೇಯ “ಅಂಕಜೇಯ' ನೋ. 

ಅಂಕಜೇಯ, ಅಂಕಚೀಯ (ನಾ). ಯುದ್ಧವೀರ (7) : ನೃಪಕಾಮನ 
ಕೋಟಿಯೊಳ್‌ ರಾಜನೆಂಬದಟನುಮಂ ಬಾಸನೆಂಬಂಕಚೇಯನುಮಂ 
(ಚಾವುಂಉ. ೪೭೩). ಅಂಕಚೇಯ : ಮಜಕಿವುಗದಂಕಚೆ[ಜೆ]«ಯರಿಳಿ 
ದೋಡದ ದುರ್ಗದ ಗಂಡರಳ್ಳಿ ಬೆಳ್ಳುಜದ ಮದಾಂಧರಿಲ್ಲ (ಎಕೆ. 117, 
ಶಿಕಾರಿ. ೧೧೮-೧೧ ; 1054). (ಕಕ್ಕ + ಅಜೇಯ? ] 

ಅಂಕರುಂಕೆ (ನಾ). ಯುದ್ಧದ ಭಯ (?): ಯದುಕುಲದಂಕ 
ಕಾಜನು ನಿಂದನನಿಬಂಗಂಕರುಂತೆ ಯನೇನನೆಂಬಿನು ಸಾತ್ಯಕಿಯ ಮನದ 
(ಕುವ್ಯಾಕ. ೩-೧೪). [ಅಂಕ್ಯ + ರುಂಕೆ] 

ಅಂಕಟ (ನಾ). (?). " ಅಂಕಟಗಡ್ಜೆ' ಪರಾ, P ಸಂ ಸ್ಕೃತ ದ 


೩ 


5 


10 


30 


35 


40 


ಅಂಕಣೆದೊಡಕು 


| "ಅಂಕತಿ? (- ಅಗ್ನಿಹೋತ್ರಿ) ಎಂಬ ಶಬ್ದದೊಡನೆ 

| ವೇನಾದರೂ ಉಂಟಿ? [?) 

ಅಂಕಟಂಕ (ನಾ). ತಮ್ಮ ಗುರುತಿನ ನಾಣ್ಯವನ್ನು ಮುದ್ರಿಸುವ 
ಅಧಿಕಾರ (?); ತಮ್ಮ ಹೆಸ ರಿನ ಮುದ್ರೆ ಹಾಕಿಸುವ ಅಧಿಕಾರ (2): 
ಪಂಚಾಂಗ ಪಸಾಯ ಛತ್ರ ಸುಖಾಸನ 'ಇಲರಗೆದ್ದಿಗೆ ಅಂಕಟಿಂಕೆ ದಂಡ 
ಖಂಡನ ಅಸ್ಟಭೋಗ ತೇಜಸ್ವಾಮ್ಯವಂನ್ನು (ಎಕ. ೪11, ಶಿಕಾರಿ. ೧೨-೧೪ ; 
11927). [ಆoಕ್ಕ+ ಟಂಕ] 

ಅಂಕಟಗದ್ದೆ (ನಾ). ಅಂಕಟದ ಸಲುವಾಗಿ ಬಿಟ್ಟ ಗದ್ದೆ(?) : ಚೆಂಮರೆ 
ಹಾಳಿಯ ಗದ್ದೆ ಅಂಕಟಗದ್ದೆ ಕಾರಡಿಯ ಗದ್ದೆಯ ಮೇಲಣ (ಸೌಇಎ, 
೧೯೩೦, ಕುಂದಾಪು. ೫೩೬-೧೦ ; 1449). 

[ಅಂಕಟ + ಗಡ್ಡೆ (ಆ ಗಟಕ್ಸಿ)] 

ಅಂಕಟೆಂಕೆ (ನಾ). - ಅಂಕಟಂಕ: ಕೊಡೆ ಹಡಪ ದೀಪಮಾಲೆಯ 
ಕಂಭ ಅಂಕಟಿಂಕೆ ಮುಂತ್ತಾದ ತೇಜಮಾನ್ಯವನುಳ್ಳ ಹೈವಣ್ಣನಾಯಕರು 
(ಎಕ. ೪111, ಸಾಗರ. ೬೦-೮ ; 1472). [ಅಂಕ್ಕ * ಟಿಂಕೆ)] 

ಅಂಕೆಡೊಂಕೆ (ಗು). ಅತಿವಕ್ರವಾದ : ಅಂಕಡೊಂಕ ದಾರಿಯಲ್ಲಿ ಸುತ್ತಿ 
ಸುತ್ತಿ ಬೆಟ್ಟಿ ಹತ್ತಬೇಕಾಯಿತು (ರೂಢಿ); ಅಂಕಡೊಂಕ ಸಂಕಪಾಲ 
ಮೂರು ತಲೆಗೆ ಹತ್ತು ಕಾಲು (ಒಗಟು). [ಆಂಕ್ಕ + ಡೊಂಕ] 

ಅಂಕಣ (ನಾ). ೧. ಮನೆಯ ಎರಡು ಕಂಬಗಳ ಅಥವಾ ಎರಡು 
ತೊಲೆಗಳ ನಡುವೆ ಇರುವ ಪ್ರದೇಶದ ಪರಿಮಿತಿ: ಆಜಂಕಣದ 
ಮನೆಯ ಬಾಡಗೆಯ ಹಿಡಿದು ಘನ ೪೬ಕದೆಂದು ಹೊಯಿದಾಡುನರಂತೆ 
(ಮೋಳಿಮಾ. ೫೫೪). ೨. ಒಂದು ಅಂಕಣದಷ್ಟು ದಾಯವಿರುವ 
ಮನೆ ಅಥವಾ ಕಟ್ಟಡದ ಭಾಗ : ಪಟ್ಟಣೋಜನ ಮಗ ಚಕಬಾಚೆಯನ 
ಅಂಕಣ (ಎಕ. 201೪, ಕೃಷ್ಣರಾ. ೮೬-೪ ; 13417). ೩. ಸ್ಥಳ; ಪ್ರದೇಶ: 
ಸೊಕ್ಕಾನೆ ಕುದುರೆಯ ” ನೈಹಾಳಿಯಂಕಣದಿಕ್ಕೆ ಕಣ್ಮನಕೆ ರಂಜಿಸಿತು 
(aster ೨-೫೫). ೪. ಅರೆ; 'ಸೆಳೆಖಾನೆ: ಮೇಜಿನ ಕೆಳಗಡೆ ಅಂಕಣ 
ಗಳ ಮತ್ತು ಕಪಾಟುಗಳ ವ್ಯವಸ್ಥೆಯಿದ್ದರೆ ಮತ್ತು ಸಾಧ್ಯವಾದರೆ 
ನೊಣಗಳು ಒಳಹೊಗದಂತೆ ಬಾಗಿಲುಗಳೂ ಇದ್ದರೆ (ಅಡುಸೌ, ೧೪). ೫. 
ಪತ್ರಿಕೆಯಲ್ಲಿನ ಉದ್ದಸಾಲು; “ಕಾಲಂ”: ದಿನಪತ್ರಿಕೆಯಿಂದ 
ಮೊದಲುಮಾಡಿ ಎಲ್ಲ ನಿಯತಕಾಲಿಕಗಳಲ್ಲಿಯೂ ಇಂದು ಸಣ್ಣಕಥೆಗಳು 
ಅಂಕಣಗಳನ್ನು ತುಂಬಬೇಕಾಗಿರುವುದರಿಂದ ಪ್ರಕಾಶಕರಿಂದಲೂ ಸಣ್ಣ 
ಕಥೆಗಳ ಬೇಡಿಕೆ ಹೆಚ್ಚಾಗಿದೆ (ಕೊನೆಕಾ. ಮು. ೧). 

[॥ ತಮಿ, ಅಜ್ಯಣವರ್‌ ; ತೆಲು. ಅಂಕಣಮು. ಥಿ "ಅಂಗಣ? 

ಶಬ್ದದ ನಿಷ್ಪತ್ತಿ ಭಾಗವನ್ನು ನೋಡಿ.] 

ಅಂಕಣದಾಯ (ನಾ). “ ಮನೆಯ ಅಂಕಣದ ಅಳತೆ, ಒಂದು 
ಅಂಕಣದಷ್ಟು ಅಳತೆ” (ಅನಂನಾ. ೧೭). [ಅಂಕಣ * ದಾಯ್ಯ] 

ಅಂಕಣಬಲಿ (ನಾ). ಅಂಕಣಕ್ಕೊಂದರಂತೆ ಪ್ರತಿಯೊಂದು ಅಂಕಣ 
ದಲಿಯೂ ಕೊಡುವ ಬಲಿ: ಕಂಧರವ ಕತ್ತರಿಸಿ ನೂರ್ವರಂ ಕಾಲ 
ಗಂಕಣಬಲಿಯ ಮಾಡಿಸುವೆ (ತುರಂಗ. ೫೦-೩೨). [ಅಂಕಣ + ಬಲ್ಮಿ] 

ಅಂಕ ಣಿ "ಅಂಕವಣ್ಣಿ'? ನೋ. 

ಅಂಕಣಿಯೊಕ್ಕು (ಕ್ರಿ). ಸದೆಬಡಿ; ಸಂಪೂರ್ಣವಾಗಿ ಸೋಲಿಸಿ 
ಬಿಡು (9) : ಧಾಳಿಯನಿಟ್ಟು ಕೊಂಕಣಮನಂಕಣಿಯೊಕ್ಕಿದಪಂ (ಎಕ. 
೪11, ಶಿಕಾರಿ. ೧೩೬-೨೫ ; 1068). [ಅಂಕಣಿ (ಆ ಅಂಕವಣಿ) + ಒಕ್ಕು 1] 

ಅಂಕೆಣೆ "ಅಂಕವಣ್ಮಿ' ನೋ. 

ಅಂಕಣೆದೊಡಕು (ನಾ). ರಿಕಾಪಿನಲ್ಲಿ ಸಿಕ್ಕಿಕೊಂಡಿರುವ ಸ್ಥಿತಿ: ವಾಫೆ 
ಯಲಿ ಕೈ ಬಿಗಿದುದಂಕಣೆದೊಡಕಿನಲಿ ಮರನಾದವಂಘ)ಗಳು (ಕುವ್ಯಾಗ. 

[ಅಂಕಣೆ (ಆ ಅಂಕವಣ್ಣಿ) * ತೊಡಕ್ಕು (ಆ ತೊಡಂಕ್ಕು)] 


ಸಂಬಂಧ- 


೨-೧೩). 


ಅಂಕತಳ 


ಅಂಕತಳೆ (ನಾ). ತೊಡೆಯ ಮೇಲುಭಾಗ : Rd 
ದೊಳ್‌ ತಂದಿಕ್ಕಿದಂ ಸ್ವಪ್ಲದೊಳ್‌' (ಕಾದಂಪೂ. ೩೭೩). [ ಅಂಕ್ಕ4 ತಳ್ಳ] 
ಅಂಕತಿಕೆ (ನಾ). ಒಂದು ಬಗೆಯ ಕತ್ತಿವರಸೆ: ಗತಿಪಸರವಡ್ಡಾಯು 
ವಂಕತಿಕೆ ... ಎಂಬ ಚತುರಠಾಣದ ತರಹರದೊೊಳ್‌'. .. ಖಡ್ಗಮಂ 
ಜಡಿದರು (ಸೋಮಚ. ೫-೧೪). [<ಪ್ರಾ.?] 
ಅಂಕೆತ್ರಿಣೇತ್ರ (ನಾ). ಯುದ್ಧದಲ್ಲಿ ಮುಕ್ಕಣ್ಣನಂತೆ ಪರಾಕ್ರಮಶಾಲಿ 
ಯಾದವನು (ಇದು ಒಂದು ಬಿರುದು): ಬಿರುದಿಂಗೆ-ಗಜದುಲ್‌ 
. ಅಂಕತ್ರಿಣೇತ್ರಂ (ಶಮದ. ೧೭೪ ಪ್ರಯೋ): " ಕದನತ್ರಿಣೇತ್ರ' 
ಪರಾ. [ಅಂಕ್ಕ * ತ್ರಿಣೇತ್ರ] 
ಅಂಕದುವರ (ನಾ). ವಿಶಾಲವಾದ ಬಾಗಿಲು ; ಹೆಬ್ಬಾಗಿಲು: ಜವಳಿ 
ಗೆದವಂ ದ್ವಾರಬಂಧದ ಹವಣಿಗಾ ಬಾಗಿಲೊಳಮರ್ಚಿಸಿಯವಕಗುಸೆಯಂ 
ನಿಲಿಸಿದನು ಬಲುವಂಕದುವರದಲಿ [ಪಾಠಾಂ. ನವಕವಾಟನದೆಸೆಯೆ ನಿಲಿ 
ಸಿದ ದ್ವಾರದ್ವಾರದಲಿ] (ಬಸಪು. ೧೯). 
[ಅಂಕ್ಕ * ದುವರ್ಯ (೬ ದ್ವಾರ)] 
ಅಂಕೆದೇೆ (ನಾ). - ಅಂಕಗದ್ಯಾಣ. [ಆಂಕ್ಕ + ತೆಜಕ್ಕಿ] 
ಅಂಕನ (ನಾ). ೧. ಗುರುತು ಮಾಡುವುದು ; ಮುದ್ರೆಯೊತ್ತುವುದು. 
೨. ಕಾಯಿಸಿದ ಉಪಕರಣದಿಂದ ಬರೆ ಹಾಕುವುದು. ೩. ಅಂಕಿಯ 
ರೂಪದಲ್ಲಿ ಬರೆಯುವುದು. ಉದಾಎಂಟು-೮. ೪. ಗುರುತು; 
ಮುದ್ರೆ. [ಸಂ.] 
ಅಂಕನಂಗೆಯ್‌ (ತ ಕ್ರಿ). ಗುರುತು ಮಾಡು; ಮುದ್ರೆಯನ್ನು ಒತ್ತು: 
ತನ್ನ ದೇಹದೊಳ್‌' ಪರರ ದೇಹದೊಳಾದೊಡಂ ತಾಂ ಹು 
ಮುತ ಗಳನಂಕನಂಗೆಯ್ವಂ (ನೀಆಚಾ. ೨-೩೬೭). 
[ಅಂಕನ * ಗೆಯ್‌ (ಆ. ಕೆಯ್‌,)] 
ಅಂಕಪಟ್ಟಿಕೆ (ನಾ). ತೊಡೆಗೆ ಕಟ್ಟಿಕೊಳ್ಳುವ ಬಟ್ಟಿ (ಸ್ಯಾಂಡರ್‌). 
ಹಗೆ + ಪಟ್ಟಕೆ] 
ಅಂಕಪಟ್ಟಿ (ನಾ). - ಅಂಕಪಟ್ಟಕೆ (ಸ್ಥಾ ಂಡರ್‌). [ಆಅಂಕ್ಕ * ಪಟ್ಟಿ] 
ಅಂಕಪರಜಿ (ನಾ). ನಾಟಕದಲ್ಲಿ ಅಂಕದ ಕೊನೆಯಲ್ಲಿ ಬಿಡುವ 
ತೆರೆ. ಅಂಕಪರದೆ ಬೀಳು, ಅಂಕಪರದೆ ಚಿದ್ದುಹೋಗು - ಮುಗಿದು 
ಹೋಗು; ಕೊನೆಗಾಣು : ಅವನ ಜೀವನದ ಅಂಳೆಪರದೆ ಬಿದ್ದು 
ಹೋಗಿತ್ತು (ಎಡಹೆ. ೧೧೭). [ಅಂಕ್ಯ * ಪರದೆ] 
ಅಂಕೆಪಾಲಿ (ನಾ).'೧. ಅಪ್ಪುಗೆ ; ಆಅ (ಗಃ ೨. ದಾದಿ. " ಅಂಗ 
ಪಾಳಿ” ಪರಾ. [ಸಂ.] 
ಅಂಕಬೋಯ (ನಾ). ಒಬ್ಬ ನ ಹೆಸರು : 
I, ೪೧; 1000). (ಅಂಕು + ಬೋಯ,] 
ಅಂಕಮಂಡಣೆ (ನಾ). ಕುಳಿತುಕೊಳ್ಳುವ ಒಂದು ಭಂಗಿ (ಸ್ಕಾಂಡರ್‌). 
[ಅಂಕ್ಕ + ಮಂಡಣೆ] 
ಅಂಕಮಯ್ಯ (ನಾ). ಒಬ್ಬನ ಹೆಸರು: ವಿಶಿಷ್ಟರಪ್ಪ ಅಂಕಮಯ್ಯ 
ನಾಯಕರುಂ ಭಾಸ್ಯರಸೆಟ್ಟಿಯರುವಾ ಕೋಟಿಯ (ಎಕ. ೪11, ಶಿವಮೊ. 
೯೯-೨೨ ; 1127). 
[ಅಂಕ + -ಮ್ಯ (ಆ ಅಮ್ಮ) * ಅಯ್ಯ, ] 
ಅಂಕೆಮಾಲೆ (ನಾ). ೧. ಹೆಸರು ಅಥವಾ ಬಿರುದುಗಳ ಮಾಲಿಕೆ ; 
ಬಿರುದಾವಳಿ: ಕನಕಶ್ರಿ «ಯಂ ಕುಣಿಯಿಸಲು ತಗುಳ್ಳಾಳೆಯಂಕಮಾಲೆ 
ಗಳುಮಂ ರೂಪಸೌಂದರ್ಯಮುಮಂ . . ಅಜಸಿಪುತ್ತ ಮಿರೆ (ಚಾವುಂಉ. 
೨೧೫). ೨. ಬಿರುದಾವಳಿಯುಳ್ಳ ಹಾಡು: : ಚೆಂಡಂ ಹೊಯ್ಯುತಿರ್ದ 
ಳೊಬ್ಬಳು ಕಾಮನಂಕಮಾಲೆಯ ಪಾಡುತ (ಹಚಕಾ. ೪-೧೩) ; ಆಹವ 
ದೊಳ್‌ ನಲಿದಾಡಿ ಪಾಡಿದರ್‌ ಸೂಳೆಮರುಳ್ಳಳುಗೃಡಿಸಿ ಹೆಗ್ಗಡೆ ಬಾಳಿಗ 


ಶ್ರೀಮದಂಕಬೋಯ (ಎಕ. 


oe EN ದರ ವ ಶಲ NES: ಮಾನು ಸಾಮ ಮಟ ಸು ವಸು ನಾ ರರ ಸ ಎಬ ಅಜಾ ಅಜಯ ರ ENE ಎ ಸಮ ಭಾಸ 


೪ ಅಂಕವರೆ 


| ನಂಕಮಾಲೆಯಂ (ಎಕ. ೪೫1, ಸಾಗರ. ೧೫-೫೩ ; 1218). 
| [ಆಂಕ್ಕ + ಮಾಲೆ] 
ಅಂಕಮುಖ (ನಾ). - ಅಂಕಾಸ್ಯ. [ಅಂಕ್ಕ * ಮುಖ] 
| ಅಂಕರಣಿ (ನಾ). “ಕೆಲಸಕ್ಕೆ ಬಾರದ ಮೈಗಳ್ಳ” (ಅನಂನಾ. ೧೭). [?] 
5] ಅಂಕರಿಕೆ (ನಾ). “ನೀರು ಸೇದುವ ಬಾವಿಯ ಮೆಟ್ಟಲುಗೋಡೆಯ 
ಬುಡದಲ್ಲಿ ಸ್ವಲ್ಪ ದಪ್ಪ ಮಾಡಿ ಕೆಮ್ಮಣ್ಣು ಬಳಿದು ಬರೆದ ಭಾಗ” 
ಕಕತ ೧೭). ೧ 
ಅಂಕಲಿಗ (ನಾ). ಅಂಕೋಲೆ ಗಿಡ (ಪಂಡಿತ. ೮). 
[ಸಂ. ಆಂಕೋಲಿಕ] 
10, ಅಂಕೆಲಿಪಿ (ನಾ). (ಉಕ) ಅಂಕಿಗಳನ್ನೂ ಅಕ್ಷರಗಳನ್ನೂ ಕಲಿಸುವ 
ಪುಸ್ತಕ: ಕಿಟ್ಟೂನ ಶರ್ಟು, ಚಣ್ಣ, ಕೋಟು, ಅವನಿಗೆ ತಾನು ಕೊಡಿಸಿದ್ದ 
ಪಾಟ, ಅಂಕಲಿಪಿ - ಎಲ್ಲವೂ ಅಲ್ಲಿ ಮೂಲೆಗುಂಪಾಗಿ ಬಿದ್ದಿದ್ದವು 
(ಸಮಜೀ. ೫೦೦). . [ಆಂಕ್ಕ + ಲಿಪಿ) 
ಅಂಕೆವಣ (ನಾ). ಅಂಕಗದ್ಯಾಣ: ಪ್ರಾಯಶ್ಚಿತ್ತ ದಕ್ಷಿಹೆಯಂಕವಣಂ 
ಪಸುಂಬೆವಣಮೆಂಬಿನಿತಜಕೊಳ್‌ ಮಾರ್ದ್ಹುತ್ವತ್ರಿಯಂ (ಎಇ. X11, 
೩೩೩-೭೦; 929). [ಅಂಕ್ಕ * ಪಣ] 
ಅಂಕವಣಿ, ಅಂಕಣಿ, ಅಂಕಣೆ, ಅಂಕವಣೆ, ಅಂಕೋಣಿ, ಅಂಗವಡಿ 
(ನಾ). ಕುದುರೆಯನ್ನು ಹತ್ತುವುದಕ್ಕಾಗಿ ಅದರ ಮಗ್ಗುಲಲ್ಲಿ 
ನೇತುಬಿಟ್ಟಿರುವ ಬಳೆ; ರಿಕಾಪು: ಅನ್ನೆಗಂ ನಕುಳನುಮಂಕವಣಿ 
ಯುಂ ಬಾಳುಂ ಬಾರುಂ ಚಮ್ಮಟಗೆಯುಮನೊರ್ವ ಕೀಲಾಳಿಂ ಹಿಡಿಯಿಸಿ 
ಕೊಂಡು ಬಂದು ವಿರಾಟನಂ ಕಂಡು (ಪಂಪಭಾ. ೮-೫೪ ವ) ; ಉಂಗುಟಿ 
ಮನಂಕವಣಿಗೆ ಕರಾಂಗುಳಿಯಂ ಸ್ಕಂಧಸಂಧಿಗುಯ್ದೇಜಕಿದನುತ್ತುಂಗ 
ತುರಂಗಮಮಂ (ಪಂರಾಮಾ, ೪-೧೨೦) ; ಮರದ ಹರಿಯಣದೊಳುಂಡಂ 
ಮರದೊಳ್‌ ಸಮೆದಂಕವಣಿಯನೇಜಿದಂ (ಶಮದ. ೨೪೧ ಪ್ರಯೋ) ; 
ಆಗ ಮಡೆಯನು ಗುರುಗಳ ದೊಣ್ಣೆಯನ್ನು ನೋಡಿ ತನ್ನ ಜತೆಗಾರ 
ಕೊಂದಿಗೆ, “ ಏಕೆ ಎಣಿಕೆಗೊಳ್ಳುವಿರಿ? ಅಂಕವಣಿಗಳು ಸಿಕ್ಕಿದುವು! 
ಸಿಕ್ಕಿದುವು! ಎಂದು ಕುಣಿದಾಡತೊಡಗಿದನು (ನಗೆಗ. ೫೧). 
ಅಂಕಣಿ : ಸ್ವರವೆಂಬ ಕುದುರೆಗೆ ವಿಷ್ಣುವೆಂಬ ಕಡಿವಾಣ ಚಂದ್ರ 
ಸೂರ್ಯರೆಂಬ ಅಂಕಣಿ ಬ್ರಹ್ಮವೆ ಹಲ್ಲಣ (ಅವಚಂ. ೫೯-೨೫೯) ; ಗಗನ 
ಮನಡರ್ವ ಜಾತ್ಯಶ್ವಂಗಳಂ ವಳಯಮಂ ಸೋಂಕದಂಕಣಿಯ ಹಂಗಿಲ್ಲದೆ 
ಭೋಂಕನೇಜಕಿ (ಗಿರಿಕ. ೬-೫೫ ವ) ; ಅಗ್ಗರಣೆ'ಜೊತ್ತಿಗೆ ಜೀನವಂಕಣಿ 
[ಪಾಠಾಂ. ಜಾನುವಂಕಣೆ]ತಿರಿಚಿ. . . ಮೊಗರೆಂಬದ ವಿಲಾಸದಿನೆಸೆದುದಾ 
ದಂತಿ (ತೊರರಾ. ೬-೨೯-೧೯). ಅಂಕಣೆ : ವಾಘೆಯಲಿ ಕೈಬಿಗಿದುದಂಕಣೆ 
ದೊಡಕಿನಲಿ ಮರನಾದವಂಥ್ರಗಳು (ಕುವ್ಯಾಗ. ೨-೧೩). ಅಂಕವಣೆ : 
ರತ್ನಾಂಶುಭಾಸುರಮಂ ಲಾಘವದಿಂದಮಂಕವಣೆಯಂ ಪಾದಾಗ್ರದಿಂ 
ಮೆಟ್ಟ ತತ್ತುರಗಾಧೀಶನ ಬೆನ್ನೆ ವಂದಂ (ಮಲ್ಲಿಪು. ೮-೧೭೦); ಕಾರ್ಮುಗಿ 
ಲೆಂಬಾನೆಯ ರನ್ನದಂಕವಣೆ [ಪಾಠಾಂ. ದಗ್ಗರಣೆ, ದಗ್ಗವಣಿ, ದಂಕವಣಿ] 
ಯೆಂಬಂತೆ ಚೆಲ್ವಾಯ್ತು . .. ಗೀರ್ವಾಣ ಬಾಣಾಸನಂ (ಜಗನಿ. ೪-೧೬). 
ಅಂಕೋಣಿ (ಕಿ). ಅಂಗವಡಿ (4). 
[ಅಂಕ್ಕ * ?. ॥ ತಮಿ. ಮಲ, ಅಜ್ಕಪಡಿ, ಅಜ್ವವಡಿ ; 
ಅಂಕೋಲ್ಟೆ ; ತೆಲು. ಅಂಕವನ್ನಿಯ, ಅಂಕವನ್ನೆ] 
ಅಂಕವಣಿ (ನಾ). ಯುದ್ಧ ದಲ್ಲಿ ಬಡಿಯುವ ತಮಟಿ; ರಣಹಲಗೆ 
(ಉಕ). "ಅಂಕವಆಕ? ಪ ಪರಾ. [ಆ ಅಂಕ್ಕ * ಮಣೆ?) 
ಅಂಕವಣೆ "ಆಂಕವಣ್ಮಿ' ನೋ. 


25 


30 


35 


40 ತುಳು, 


451 ಅಂಕವರೆ (ನಾ). ಕರದೆ ಮೇಲೆ ಇರುವ ಒಂದು ಗುರುತು 


(ಗ್ಯಾಕೆಟ್‌). [ಅಂಕ್ಕ* ಬಕ್ಕೆ] 


ಅಂಕವಲ 


ಅಂಕವಲ (ನಾ). ಗುರುತು ಮಾಡಿದ ಪ್ರದೇಶ; ಮಾಸಲು ಹೊಲ: 
ಮಹಾದೇವರಿಗೆ ಅಂಕೆನಾಥವೆಸೆರಿಂ ಅಂಕವಲ ತಳವೃತ್ತಿ. .. ಪಾರಣೆಯ 
ಜಂಗಮಾರಾಧನೆಗಂ ಕೊತ್ತಸಿ ಕುಟಿವನಿಗೆ ತಳವ್ಳಿತ್ತಿ ಆಂಕವಲ ಕೂಂಡಿ 
ನಾಡೊಳು ಸಲುನಂತೆ ಹೆಜ್ಜುಗ್ಗಿಯ ಹಬ್ಬವೊಂಭತ್ತು ದಿನ ಸುಂಕ ನೂಜಕ 
ತ್ತಿನ ಪರಿಹಾರ (ಎಇ. ೫X1, ೧೪-೫೫, ೬೧; 1260). 

[ಆ *ಅಂಕವೊಲ (ಆಂಕ್ಕ + ಪೊಲ)] 

ಅಂಕವಲೆ "ಅಂಕೋಲೆ? ನೋ. 

ಅಂಕನಟ್‌ (ನಾ). ರಣಭೇರಿ; ರಣಹಲಗೆ : ಅಂಕವಆಕಿ, ಅಂಕವಾತು 
(ಶಮದ. ೨೯೮ ಪ್ರಯೋ) ; ಡಂಗುರಮಂ ಸಾಜುವಂತಿರಂಕವಜಕೆ ಮೊಟಗ 
ಲೊಡಂ (ರಾಮಾಶ್ಚ. ೭೮-೧೧). [ಅಂಕ್ಕ * ಪಜಕ್ಕಿ ) 

ಅಂಕನಾಡಿ (ನಾ). ಜಟ್ಟಿಗಳ ಕೇರಿ (?) : ಯಿಂತಪ್ಪದನಂ ಮಹಾಜ 
[ನಂ] ಆಚಾರವ ತಾಳ ಸೂಡಿ ಬ x ಕೆ ಅರಸು ಅಧಿಕಾರಿ ಸುಂಕತಳ 
x x ಯಂಕವಾಡಿ ಆವನಾನೊಭನೂ ೩ ೩ ೬ ಮಾಡಿದವನೂ (ಸೌಇಇ. 
Ix-ii, ೪೩೮-೨೪ ; 1418). [ಅಂಕ್ಕ + ಪಾಡ್ಮಿ) 

ಅಂಕವಾತು (ನಾ). ೧. ಯುದ್ಧದ ಮಾತು. ೨. ವೀರವಚನ. ೩. 
ಬಿರುದಿನ ಅಥವಾ ಹೊಗಳಿಕೆಯ ಮಾತು: ಅಂಕಕ್ಕೆ- ಅಂಕವಣಕೆ, 
ಅಂಕವಾತು (ಶಮದ. ೨೯೮ ಪ್ರಯೋ). ೪. ಸಂಕೇತದ ಬರೆವಣಿಗೆ 
ಯಲ್ಲಿ ಉಪಯೋಗಿಸುವ ಮಾತು (ಕ). [ಅಂಕ್ಕ * ಮಾತ್ತು] 

ಅಂಕನಿರಾಮ (ನಾ). ೧. “ನಾಟಕದ ಅಂಕಗಳ ಮಧ್ಯದ ವಿರಾಮ” 
(ಇಂಕನಿ. ೩೬೫). ೨. “ಈ ವಿರಾಮ ಕಾಲದಲ್ಲಿ ನಡಸುವ ನೃತ್ಯ, 
ಗೀತ ಮೊದಲಾದುದು ” (ಇಂಕನಿ. ೩೬೫). [ಅಂಕ್ಕ + ವಿರಾಮ] 

ಅಂಕನೀರ (ನಾ). ಯುದ್ಧವೀರ; ಪ್ರಸಿದ್ಧವೀರ (ಕಿ). 

[ಅಂಕ್ಕ * ವೀರ] 

ಅಂಕನೇಯು (ಕ್ರಿ). ೧. ಯುದ್ಧ ರಂಗವನ್ನು ಪ್ರವೇಶಿಸು; ಕಾಳಗಕ್ಕೆ 
ಹೋಗು. ೨. ತೊಡೆಯನ್ನು ಏರು: ಇಂದುಮಂಡಲದ ಸಿರಿಯಂ 
ಸೂಜಕಿಮಾಡಿದರ್‌ ಬಂದು ವಿಷಯಜೊಳೂರುಗಳನಿಜಿದರ್‌. . .ಮುಂದು 
ನರಿದಂಕವೇಣಿದರೀಗ ವರಸುಭಟಿಕೆಂದು ಪೊಸವಾರ್ತೆಯಂ ಪ್ರೌಢೆ 
ಯೊರ್ವಳ್‌ ಪೇಳ್ದೊಡೆ (ಜೈಮಿಭಾ. ೧೦-೫೩). [ಅಂಕೆ * ಏಜ್ಯು) 

ಅಂಕೆಶಾಲೆ (ನಾ). ಗರುಡಿಯ ಮನೆ (?): ಕಂಗೊಳಿಪ ಗೋಪುರಾಗ್ರಂ 
ಗಳ ಪರಿವ್ರಾ(ಭ್ರಾ3ಜಿಸುವ ಕೋಟಿ ಕೊತ್ತಳಾಳ್ವೇರಿ ಹುಲಿಮುಖದಂಕ 
ಶಾಲೆಯಿಂದ (ರುಕ್ಮಾಂಗ. ೧೩-೨೫). [ಅಂಕ್ಕ* ಶಾಲೈ] 

ಅಂಕಶೂನ್ಯಗಾಅ (ನಾ). ಪ್ರಸಿದ್ಧನಾದ ಮಾಟಗಾರ (?): ಲೀಲೆಯ 
ಕುಜಕತು ಆಡುವರೆಲ್ಲರು ಕಾಲಸಂಹರನ ಬಂಧುಗಳು. ಲೀಲಾಂಗನಾ 
ಸುಖವ ಕುಜಕಿತು ಆಡುವವರೆಲ್ಲರು ಲೋಲುವೆಯ ಬಂಧುಗಳು. ಶೈಲಾಂ 
ಗನೆಯ ಲೀಲೆಯಲಾಡುವರೆಲ್ಲರು ಕಾಲಬಂಧುಗಳು. ಈ ಲೀಲೆಯ | 
ಜಾಳಿಸಾ ಅಂಕಶೂನ್ಯಗಾಣ ನಿಃಕಳಂಕ ಮಲ್ಲಿಕಾರ್ಜುನ ದ. 
೧೨-೧೪). [ಅಂಕ + ಶೂನ್ಯಗಾಜ] 

ಅಂಕಸುಂಕ (ನಾ). - ಅಂಕಗದ್ಯಾಣ : | 
ಟಜ್ಯಸಾಲೆ ತೆಳವಾಆಕೆ ನಿಧಿನಿಕ್ಷೇಪ . . . ಸರ್ವಾದಾಯಪ್ರಾಪ್ತಿ ಸಹಿತ 
ಮಾಗಿ (ಎಕ. ೪111, ಸಾಗರ. ೧೬೩-೨೩ ; 1488). [ಅಂಕ್ಕ * ಸುಂಕ] 

ಅಂಕಾವತಾರೆ (ನಾ). “ಒಂದು ಅಂಕದ ಕೊನೆಯಲ್ಲಿ ಪಾತ್ರಗಳು 
ಹೋಗುವಾಗ ಸೊಚಿಸುವ ವಿಷಯದಿಂದಲೇ ಮತ್ತು ಅದೇ ಪಾತ್ರ 
ಗಳಿಂದಲೇ ಮುಂದಿನ ಅಂಕವು ಪ್ರಾರಂಭವಾಗುವುದು” (ಕೈಪಿಡಿ. 

[ಆಂಕ್ಕ * ಅವತಾರ] 

ಅಂಕಾಸ್ಯ (ನಾ). “ ಒಂದು ಅಂಕದ ಕೊನೆಯಲ್ಲಿ ಪಾತ್ರ ಗಳು | 
ಹೊ ( ಗುವಾಗ ಮುಂದಿನ ಅಂಕದ ಆರಂಭದಲ್ಲಿ ಬರುವ | | 


ಬೆಸವೊಕ್ಕಲು ಅಜ್ಯಸುಜ್ಯ 


೨೪೯). 


10 


ಶ್ರ 


5 


30 


35 


40 


ಸ 


ಅಂಕಿಸ್ಮು 


ಬೇರೊಂದು ವಿಷಯವನ್ನು ಸೂಚಿಸುವುದು ” (ಕೈಪಿಡಿ. ೨೦೬). 
[ಅಂಕ + ಆಸ್ಕ] 
ಅಂಕಾಳೆ "ಅಕ್ಕಾಳೆ' ನೋ. . 
ಅಂಕಿ (ನಾ). ಒಬ್ಬನ ಹೆಸರು. "ಅಂಕಿಸೆಟ್ಟ' ಪರಾ. 
. [ಅಂಕೆ * ಇಣ್ಯ) 
ಅಂಕ್ಕೆ "ಅಂಕ್ಕೆ' ನೋ. 
ಅಂಕೆ. ಅಂಶ (ನಾ). ಒಂದು ವಿಷಯವನ್ನು ಕುರಿತ ಸ ಸಂಖ್ಯಾವಿವರ 
ಗಳ ಸಂಗ್ರಹೆ: ಅಂಕಿ-ಅಂಶಗಳ ಶಾಸ್ತ್ರ-ಸಂಖ್ಯಾ ಶಾಸ್ತ್ರ ($tatistics). 
[ಆಂಕ್ಕಿ (ದ ಅಂಕ್ಕೆ) + ಅಂಶ] 
ಅಂಕಿತ (ಗು). ೧. ಗುರುತು ಮಾಡಿದ ; ಗುರುತುಳ್ಳ. 
ಯನ್ನು ಗುರುತು ಹಾಕಿದ. (ನಾ). ೩. ಗುರುತು; ಹೆಸರು; 
ಮುದ್ರಿಕೆ. ೪. ರುಜು; ಸಹಿ. ೫. (ಗ್ರಂಥ ಮೊದಲಾದವುಗಳ) 
ಅರ್ಪಣೆ; ಸಮರ್ಪಣೆ. ೬. ವಶದಲ್ಲಿರುವವನು : ಧರ್ಮದ್ರೋಹಿ 
ಯಾಗಿರುವ ಚಕ್ರೀಶ್ವರನಿಗೆ ಅಂಕಿತರಾಗಿದ್ದೇನೆಂದು ಹೇಳಿಕೊಳ್ಳುತ್ತ 
. ಗುಲಾಮರಾಗಿ ನಡೆಯುತ್ತಾ ನೂರು ವರ್ಷಗಳು ಜೀವಂತರಾಗಿರು 
ಪುದಕ್ಕಿ ೦ತಲೂ ಇಂದೇ ರಣಭೂಮಿಯಲ್ಲಿ ಮಡಿಯುವುದು ಶ್ರಿ ತ್ರೇಯಸ್ಕ ರ 
ವಾದುದು (ಶ್ರೀರಾಯ. ೧೬೨). ೭, ಕುದುರೆಯ ಓಟಗಳಲ್ಲಿ ವಂದು 
ಬಗೆ: ಬಿಂಕಂಬಡೆದುದು ವಿಕ್ರಮಮಂಕಿತಮುಪಕಂಠಮುಪಜಮುಪಜನ 
ಮೆಂಬಯ್ದುಂ ಕಣ್ಣೊಳಿಸುವ ಧಾರೆಗಳಿಂ ಕುದುರೆಯ ಕಾಲ್ಗೆ ಕೋಡಗಜಸಿ 
ಯೊಳವಕ್ಕುಂ (ಮಲ್ಲಿಪು. ೯-೩೬). "ಪಂಚಧಾರೆ' ಪರಾ. [ಸಂ.] 
ಅಂಕಿತಗೈ (ಕ). ಗುರುತಿಸಿ ತೋರಿಸು; ಕುರುಹಿಟ್ಟು ತೋರಿಸು : 
ತೋರಿದುಮೊಳೆವೆ್ನೆ, ತಾನಲ್ಲದೆ ಮಿಕ್ಕ ನಾರಿಯರ್ಗೊಲಿಯನೆಂದೆನುತ 
ಕೋರಿದ ಕೃಷ್ಣನ ಂಕಿತಗೈವ ತೆಟದಿ ಕಠಾರಿಯ ಪಿಡಿದೊರ್ವಳಿಹಳು 
(ಮೋಹತ. ೪-೧೩). [ಅಂಕಿತ* ಗೈ (ಆ ಕೆಯ್ಮ್‌)) 
ಅಂಕಿತನಾಮ (ನಾ). ಒಬ್ಬನಿಗೆ ಇಟ್ಟ ಅಥವಾ ಕೊಟ್ಟ ಹೆಸರು: 
ಅಂಕಿತನಾಮಂ ಪೆಸರನಿಡುವನಿಷ್ಟದಿನೆಂತಾದೊಡಮಿರ್ಪುದು (ಶಮದ. 
೬ ವೃತ್ತಿ). [ಅಂಕಿತ * ನಾಮ] 
ಅಂಕಿತಹಾಕು (ಕ್ರಿ). ೧. ಹೆಸರು ಬರೆ; ರುಜು ಹಾಕು (ಸ್ಕಾಂಡರ್‌). 
೨. ಅರ್ಪಣೆಮಾಡು (ಸ್ಕಾಂಡರ್‌). 
[ಅಂಕಿತ * ಹಾಕು (ಆ ಪಾಯ್ಯು,)] 
ಅಂಕಿಮ (ಸಾ). ಒಬ್ಬನ ಹೆಸರು. " ಅಂಕಿಮಗೆಯ್‌' ಪರಾ. 
[ಅಂಕಿ + -ಮ್ಳ್ಛು (ಆ ಅಮ್ಮ) 
ಅಂಕಿಮಗೆಯ್‌ (ನಾ). ಅಂಕಿಮ ಎಂಬ ಹೆಸರಿನವನ ಹೊಲ: 
ಮತ್ತಂ ಅಂಕಿಮಗೆಯಿಂ 'ತೆಂಕಲು ಸೇನಬೋನ ರಾಮಯ್ಯ ನವರ ಕೆಯಿಂ 
ಬಡಗಲು (ಸೌಇಇ. IX-i, ೩೭೧-೪೪ ; 1258). ನು + ಕೆಯ] 
ಅಂಕಿಯೆ (ನಾ). ಒಬ್ಬನ ಹೆಸರು. "ಅಂಕಿಯನಾಯಕ' ಪರಾ. 
[ಅಂಕಿ * -ಯ್ಯ (ಆ ಅಯ್ಯ) ? ಅಥವಾ ಆ ಅಂಕೆಯ] 
ಅಂಕಿಯನಾಯಕ (ನಾ). ಒಬ್ಬನ ಹೆಸರು: ಬಲವಂಕೆದ ಅಂಕಿಯ 
ನಾಯಕರ ಕುಮಾರ ತಿಮಯನಾಯಕರು (ಎಕ. ೫, ಚಂತಾಮ, ೮೧ ; 
1413). [ಅಂಕಿಯ * ನಾಯಕ] 
ಅಂಕಿಸ್ಕು (ಕ್ರಿ). ೧. ವ್ಯಕ್ತಪಡು; ತೋರ್ಪಡು : ಭಕ್ತರ ಭಾಗ್ಯದ 
ಹೆಬ್ಬೆಳೆಯಾ ಹೊಸರಾಶಿಯೊ ವಸುಧೆಯ ಸಂತೆಯೊ ಎಂದಿರದಂಕಿಸಿ 
ಮೆಜಿದುದು ಕೈಲಾಸಂ (ವೀರೇಚ. ೧-೧೧). :೨. ವಶಪಡಿಸಿಕೊ ; 
ಅಧೀನ ಮಾಡಿಕೊ: ಅಲರ್ವಂಗೆ.ಶೀವಿ ತೆಗೆದಂಬು ತಡಂಬರಿವಂಗೆ 
ಕಂಟಕಪ್ರಳೆಯಮವುಂಕುವಂಗೆ ಜವನಂಕಿಸುವಂಗೆ ಸಿಡಿಲ್ಲಿಡಿಲ್ದಿಟಂ ... 
ಚ ಟ್ಟ ಮನೆಂಬ ಜೆಟ್ಟಿ ಗಂ (ಎಕ. ೫1, ದಾವಣ. ೪೩-೪೮; 1164) ; ಈ 


೨: ಅಂಕಿ 


ಅಂಕಿಸ್ಕು ೬ 


ಯತಿವರ್ತಿಯಂ ವಶವರ್ತಿಮಾಡಲುಮಂಕುಶಮಿಲ್ಲದಂಕಿಸಲುಂ ನಿನಗೆ 
ತೀರ್ವುದು (ಅರ್ಧನೇ. ೫-೧೧೫ ವ). ೩. ಎಣಿಸು; ಲೆಕ್ಕ ಹಾಕು: 
ತಳಪಟಿದೊಳಾಯುಷ್ಯರಾಶಿಯನಳೆವ ಕೊಳಗವು ಸೂರ್ಯನೆಂಬುದ ತಿಳಿ 
ದಹೋರಾತ್ರಿಗಳ ಸಂಖ್ಯೆಯ ಸಲುಗೆಯಂಕಿಸದೆ [ಪಾಠಾಂ. ಯಂಕಿಫುದು] 
ಬಳಸುವುದು ಸನ್ಮಾರ್ಗದೊಳು (ಕುವ್ಯಾಉ. ೪-೨೧); ಅಯೋಧ್ಯ 
ಅಂಕಿಸಲಿನ್ನೆರಳೂಜುಗಾವುದವೆನೆ ಸೋಂಕಿಗೆಯ್ತಂದನಾ ಕುವರ (ಭರಚ. 
೫೮-೧೯). ೪. ಲಕ್ಷಿಸು; ನಿರ್ದೇಶಿಸು: ನಸು ಮಸುಳ್ಹಂಗಲೇಖೆ ಪೊಜ 
ಮಟ್ಟಿ ಡಗಾಲ ಪೊಜವಾಣಮೇಲೆ ಪತ್ತಿಸಿದ ಮಡಂ ಕರದ್ವಯದೆ ಬಿದ್ದೆಸೆ | 
ದೆತ್ತಿದ ಮಾಲೆ ಮಂಡ£ ಮುಂದ]ನಂಕಿಸುವ ಮುಖೇಂದು ಮುಂಚಲನು | 
ಗೆಯ್ದ ಕುಚಂ ಮುರಿ ಕಲ್ಪಭಂಗಿ ಕಣ್ಣೆಸೆದಿರೆ ಪಾಜಕಿದಳ್‌' ಫೊಳೆದು [10 
ಖೇಚರಿ ಮಿಂಚಿನ ಬೊಂಬೆಯೆಂಬಿನಂ (ಅರ್ಧನೇ. ೩-೧೭) ; ಚೆನ್ನಬಸನನ 
ಮುಸುಡನೀಕ್ಷಿಸಿ ಮಿಂಡಸಂಗಯ್ಯಗಳನಂಕಿಸುತ ಉಸುರಿದಂ (ಬಸಪು. 
೧೨-೫೭). ೫. ಗುರುತು ಮಾಡು; ಮುದ್ರೆಯೊತ್ತು: ಮನೆಯೆಂದುಂ 
ಮನುಜರೆಂದುಂ ಮನೆವಾರ್ತೆಯೆಂದುಂ ಮನಂ ತನ್ನ ಪೆಸರನಂಕಿಸಿ ಸಕಲ 
ಜಗದರಸುತನಂ ತನ್ನದೆಂಬಹಂಕಾರದಲ್ಲಿ (ಮನೋವಿ. ೧-೧೯ ಟೀಕು); 
ಸಿಂಹಾಕಾರಮನಂಕಿಸಲ್‌ ನರರ ಬೆನ್ನೊಳ್‌ ಹಸ್ತಿರೋಗಂ ಹರಂ 
(ರತ್ನಾಶ, ೧೧೧). ೬. ಮ್ಯಕ್ತಪಡಿಸು; ತೋರ್ಪಡಿಸು: ಬಳವೈಂ 
ಯೊಳ್‌. ಪಳಂಚಲೆಂದು ನೀಲಾಚಲಂಗಳ್‌ ಸಾಲಿಟ್ಟುವೆಂಬ ಬಿಂಕಮ 
ನಂಕಿಸಿ ಕಣ್ಣೆ ನಂದ ಗಂಧಸಿಂಧುರಸಮೂಹದಿಂ (ರಾಜಶೇ. ೬-೧೧ ವ). 
೭. ಸೇರಿಸು; ಇಡು; ತೊಡಿಸು : ಭುಜಕೀರ್ತಿಗಳನಂಕಿಸಿ ಕಡಗ 
ಕಂಕಣ ಸೂಡಗವನಿಕ್ಕಿ (ಬಸಪು. ೪-೩೬) ; ಕಂಕಣವನು ಕಾಲಿಗಂದುಗೆ 
ಯನು ಕೈಗಂಕಿಸುತಂಬುಜಾಕ್ಷಿಯರು (ಕುರಾಸಾಂ. ೩೧-೭). ೮. ಸೇರಿ 
ಹೋಗು : ಅಹಂಕೃತಿಯ ಪಾಶವನು ಹಜ್‌ದಿಹಪರವಿರಾಗದಲಿ ಅಂಕಿಸಿ 
ದುದೀ ತನ್ನ ಮನವು (ನಿಭಾಗ. ೬-೧ಂ-೪೦). ೯. ಸ್ತ್ಯೋತ್ರಮಾಡು; 
ಹೊಗಳು: ಪಾಠಕರು ಭಟ್ಟರುಗಳಂಕಿಸಲು (ಬಸಪು. ೨೬-೭); ಜಯ 
ಜಯಯೆಂದು ಪಾಠಕಾದ್ಯರನೇಕವಿಧದೊಳಂಕಿಸಿದರಾಗಳ್‌" (ಪದ್ಮರಾ. 
೧೧-೧೮೭). [ಆಂಕ್ಕ* -ಇಸ್ಯು] ] 

ಅಂಕಿಸ್ಕು (ಕ್ರಿ). ಬಳಿ; ಲೇನಿಸು: ಕುಂಕುಮದೊಳ್ವುಡಿವೆರೆದಿರ್ದ 
ಕ ಮ್ಮ ಣೆ ಯ ಪಂಕವನುತ್ತಮಾಂಗದೊಳು ಆಂಕಿಸಿಕೊಂಡಿರ್ದಳವಳು 
(ಕುರಾಸಾಂ. ೩೩-೯೨). [ಅಂಕೆ (ಆ ಅಣ್ಣೆ) * -ಇಸ್ಯು) 

ಅಂಕಿಸೆಟ್ಟಿ (ನಾ). ಒಬ್ಬನ ಹೆಸರು: ವರಿಸ ನಿಬಂಧಿಯಾಗಿ ಕೊಡುವ ಪಡಿ 
»** ಪಟ್ಟಿ ಜಸಾಮಿ ಅಂಕಿಸೆಟ್ಟ ಮಾಳಿಸೆಟ್ಟ ಪ 4 (ಎಕ. 11, ೨೩೫-೧೯ ; 
1185); ಶ್ರೀಬಾಳಚಂದ್ರ ದೇವರ ಗುಡ್ಡ ಅಂಕಿಸೆಟ್ಟ ಅಭಿನಂದನ ದೇವರಂ 
ಮಾಡಿಸಿದಂ (ಎಕ. 11, ೧೯೩-೨; 1200). [ಆಂಕ್ಕಿ* ಸೆಟ್ಟಿ] 

ಅಂಕ್ಕು (ಕ್ರಿ). ಸೊಟ್ಟಾಗು; ವಕ್ರವಾಗು : ತಾಣಿದಂಕಿದ ನಜುಂಕಿದ |35 
ಕೊಂಬೊಣಗಿರ್ದ ಪೊಟ್ಟಿ ವೋದೊಣಗಿದ ವೃಕ್ಷದಿಂದಜಕಿವುದಾಯೆಡೆ 
ಯೊಳ್‌: ಜಳಮಾಗದೆಂಬುದಂ (ಲೋಕೋಪ. ೫-೪). [ಇ ಅಂಕ್ಕ?] 

ಅಂಕ್ಕು (ನಾ). ಡೊಂಕಾಗಿರುವುದು. " ಅಂಕುಡೊಂಕು? ಪರಾ. 

[ಅಂಕ್ಕ * -ಉ] 

ಅಂಕ್ಕು (ನಾ). (ಉಕ) ನಾಟಕದ ಅಂಕ: ಬಾಯ ಬಂಡಾಯ |40 
ಅಂಕು ೧ ಪ್ರವೇಶ ೧ (ಬಂಡಾಯ. ೧). (ಸಂ. ಅಂಕ್ಯ) 

ಅಂಕುಡೊಂಕು (ನಾ).೧. ನೇರವಾಗಿಲ್ಲದಿರುವಿಕೆ; ವಕ್ರತೆ: ಅಂಕು- 
ಡೊಂಕುಗಳು ಯಾರಲ್ಲಿ ಸಿಗುವುದಿಲ್ಲ? (ಸೇನಾಹ. ೧೦೮). (ಗು). 
೨. ವಕ್ರವಾಗಿರುವ. ೩. ರೂಪ ಸರಿಯಾಗಿಲ್ಲದ: ನಾನೇನೋ 
ಬಾಯಿಗೆ ಬಂದಹಾಗೆ ಅಂಕುಡೊಂಕು ಶಬ್ದಗಳನ್ನೇ ಎಳೆದು ಭಜನೆ |45 
ಮಾಡುತ್ತೇನೆ (ಪ್ರತಿಬಿಂ. ೯). ([ಅಂಕ್ಕು * ಡೊಂಕ್ಕು] 


5 


15 


30 


| 


ಅಂಕುಶ 


| ಅಂಕುಪರದೆ (ನಾ). - ಅಂಕಪರದೆ: ಮುಂದು ಮುಂದು ಕಾಂಡಪಟ 
ಹಿಂದೆ ಹಿಂದೆ ಆಂಕುಪರದೆ (ನನ್ಯಕಾ. ೩೪). [ಅಂಕ್ಕು + ಪರದೆ] 
ಅಂಕುರ (ನಾ). ೧. ಮೊಳಕೆ; ಅಗೆ. ೨. ಮೈಮೇಲಿನ ಕೂದಲು ; 
| ರೋಮ. ೩. ರಕ್ತ. ೪. ನೀರು. ೫. ಮೊನಚು; ತುದಿ. ೬. ಗೆಡ್ಡೆ; 
ಬಾವು; ಊತ. [ಸಂ.] 
ಅಂಕುರವಡೆ (ಕ್ರಿ). ಮೊಳಕೆಯಾಗು ; ಮೊಳೆ; ಚಿಗುರು: ಅಂಕುರ 
ನಡೆದ ಪೂಗಿಡು ವೃಕ್ಷ ಲತೆವೇರ್ಗೆ ಚೆಂಕಿಯ ಹರಹಿದಂತಾಯ್ತು 
(ಮೋಹತ. ೨೮-೨೦). [ಅಂಕುರ * ಪಡ್ಕೆ] 
ಅಂಕುರವೇಲ (ಕ್ರಿ). ರೋಮಾಂಚವಾಗು ; ಮೈನವಿರೇಳು ; ಪುಲ 
| ಕೆತವಾಗು : ಲೋಚನಯುಗಂ ನೀರೇಜಕಿ ಮೈಯೆಲ್ಲವಂಕುರವೇಜಲ್‌ 
(ಪಂಪಾಶ. ೧೮). [ಅಂಕುರ * ಏಲ್ಲ] 
ಅಂಕುರಾರ್ಪಣ (ನಾ). ೧. ಅಗೆ ಹಾಕುವುದು ; ಉತ್ಸವಾಂಗವಾಗಿ 
ಮೊಟ್ಟಮೊದಲು ಧಾನ್ಯಗಳನ್ನು ಮೊಳೆಯ ಹಾಕುವ ಶುಭಕರ್ಮ. 
೨. ಪ್ರಾರಂಭ. ಅಂಕುರಾರ್ಪಣ ಮಾಡು - ಪ್ರಾರಂಭಿಸು. 
[ಅಂಕುರ *`ಆರ್ಪಣ] _ 
ಅಂಕುರಿತ (ಗು). ೧. ಮೊಳಕೆಯಾದ ; ಚಿಗುರಿದ. ೨. ತಲೆಡೋ 
ರಿದ; ಉದ್ಭವಿಸಿದ. [ಸಂ.] 
ಅಂಕುರಿಸು (ಕ್ರಿ). ೧. ಮೊಳೆ; ಮೊಳಕೆಯಾಗು : ಇಳೆಯೊಳಂದಂ 
ಕುರಿಸಿ ಹರಿತ್ಕುಳದೊಳ್‌ ವರ್ಧಿಸಿಯೆ ನೀಳ್ದು ಗಗನಕೃಸುಹೃತ್ಯುಳನಾರೀ 
[ನೆಯನಾಂ]ಬುವೆ ಬೆಳಸಿದುದೆನೆ ಕೀರ್ತಿವಲ್ಲಿಯಂ ಸತ್ತಿಗನಾ (ಗದಾಯು. 
೧೦-೭) ; ಶಿವನ ದಯೆಗೆ ಚಿತ್ತವಂಕುರಿಸಿ ಬುದ್ಧಿ ಪಲ್ಲವಿಸಿ ಮನಂ 
ಮುಗುಳೊತ್ತಿ (ಬಸರ. ೨-೬೨) ; ಭೀಮನು ಮಲಗಿದನು ಮೋಹಾತಿ 
ಕೇಕದ ಬೀಜನಂಕುರಿಸೆ (ಕುವ್ಯಾಡ್ರೋ. ಪರಿ. ೨೮೨). ೨. ಚಿಗುರು; 
ಚಿಗುರಿಸು: ಪೊಸತಲರ್ದಂಕುರಿಸಿರ್ದ ಕಲ್ಪಲತೆಯನೆ ಪೋಲ್ತಳ್‌ 
(ಆದಿಪು. ೭-೪೭) ; ಕುರವಕವನಸಪ್ಪಿ ಅಂಕುರಿಸೆಂಬ (ನಂಬಿರ. ೧೪-೩೮). 
೩. ಉಂಟಾಗು ; ಕಾಣಿಸಿಕೊ; ತಲೆದೋರು : ತೆಂಬೆಲರಲೆಪದ 
ಪೂಲತೆಯೆಂಬಿನಮಂಕುರಿಸೆ ಪುಳಕಂ (ಶಾಂತಿಪು. ೧೦-೭); ಆಂಕುರಿಪುದು 
ವಿಧಿಯಾ ಕ್ರಿಯಾಸಮಭಿಹಾರದೊಳಂ (ಶಮದ. ೨೩೦) ; ಹರಿಯ ಸಾರಥಿ 
ತನದಿ ಜಯವಂಕುರಿಸಿತವರಿಗೆ (ಕುವ್ಯಾಕ. ೮-೧). ೪. ನವಿರೇಳು; 
ಕೋಮಾಂಚವಾಗು : ಬೇಟದೊಳ್‌ ಬಿರಿವೊಡಲೊಯ್ಯನಂಕುರಿಸೆ'... 
ಕಾಣಲಕ್ಕುಮೊ ಮದೀಯಮನೋರಥಜನ್ಮಭೂಮಿಯಂ (ಪಂಪಭಾ. 
೫-೧೪). ೫. ನವಿರೇಳಿಸು; ರೋಮಾಂಚವುಂಟುಮಾಡು : 
. ತುಂಬುರು ನಾರದರೊಂದು ಗೇಯದಿಂಚರಮೆರ್ದೆಯಂ , ಸಳಂಚಲೆಯೆ 
ವೀರಲತಾಂಗಿಯ ಸೋಂಕು ಮೆಯ್ಯೊಳಂ [ಪಾಠಾಂ. ಸೊಂಪನಂ] ಕುರಿಸೆ 
ನಿರಾಕುಳಂ ಕಳೆದನಾಜಿಪರಿಶ್ರಮಮಂ ಗುಣಾರ್ಣವಂ (ಪಂಪಭಾ. 
೧೧-೧೫೫). ೬. ಏಳಿಗೆಹೊಂದು; ತಲೆಯೆತ್ತು : ಅರಸು ಮುನಿ 
| ದೂರೊಳಂಕುರಿಸಿರುವದತಿಕಷ್ಟ ಸರಸನಿಲ್ಲದ ಠಾಣ್ಯದಿಂ ಬಾಣದ.ಬಿಟುಸು 
ಲೇಸೆಂದ (ಸರ್ವಜ್ಞ. ೭೩೪). [ಅಂಕುರ * -ಇಸ್ಕು] 
ಅಂಕುಲಗೆ (ನಾ). ಒಂದು ಊರಿನ ಹೆಸರು : ಧಾರಾಪೂರ್ವಳಂ ಸರ್ವ 
ನಮಸ್ಕವಾಗಿ ಆಣನ್ನೂರು ಮೂನೂಜಅ ಬಳಿಯಂಕುಲಗೆಯಯ್ವತ್ತ 
ಜಕೊಳಗಣ[ಬಿ)ಟ್ಟಿಯನ ಕರಂಜಿಗೆಯ[ತೆ]ಂಕವೊಲದಲು (ಎಇ. xx೪11, 
೭೩-೪೪ ; 1114). ([?] 
ಅಂಕುಶ (ನಾ). ೧. ಆನೆಯನ್ನು ನಡಸುವಾಗ ಅದನ್ನು ಹದ್ದಿನಲ್ಲಿ 
ಡಲು ಉಪಯೋಗಿಸುವ ಆಯುಧ; ಸೃಣಿ. ೨. ಮಲ್ಲಯುದ್ಧದ 
ಒಂದು ಪಟ್ಟು: ಬಾಹುದಣೆ ಖಮ್ಮರಿ ಕತ್ತರಿ ಖೋಡವಂಕುಶಂ ಸಸಿಕು 
| ವೆನಿಪ್ಪ ಜೆಟ್ಟ ಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ (ಚಂದ್ರಪು. ೫-೩೮). 


ಅಂಕುಶಚಾರಣ 


೩. ಓಂದು ಗುರುತು: ಎಂದಿಂತು ನಾಲ್ಕು ದಿಕ್ಕಿನೊಳಂ ಅಂಕುಶಮೆಂ 
ಡೊಡೆ ಕ್ರೋಂಕಾರಮಂ ಬರೆವುದು (ಪ್ರತಿಷ್ಠಾ. ೯-೨೨). [ಸಂ.] 
ಅಂಕುಶಚಾರಣ (ನಾ). ಅಂಕುಶದಿಂದ ಆನೆಯನ್ನು ನಡಸುವುದು : 
`*ಅಂಕುಶ(ವಾ) ಚಾರಣಮಂ ಯಾತಮೆಂಬುದು? (ಹಲಾಯು. ೩೭-೬೯). 

[ಅಂಕುಶ * ಚಾರಣ] 
ಅಂಕುಶಹಾಕು (ಕ್ರಿ). ತಡೆಮಾಡು ; ಅಡ್ಡಿ ಪಡಿಸು: ನೀನು ಈ 
ಹೊಸ ಸುದ್ದಿಯನ್ನು ನನಗೆ ಹೇಳಿ ನನ್ನ ಪ್ರಯಾಣಕ್ಕೆ ಅಂಕುಶಹಾಕಿ 
ಬಿಟ್ಟಿ (ರೂಢಿ). [ಅಂಕುಶ * ಹಾಕು (ಆ ಪಾಯ್ಭ್ಯ್ಯು)] 
ಅಂಕುಶಿ (ನಾ). ಅಂಕುಶ ಹಿಡಿದವನು ; ಮಾವುತ ; ಮಾವಟಗ. 
[ಸಂ. ಅಂಕುಶಿನ್‌] 
ಅಂಕುಶೀ (ನಾ). ಹಿಂದಿನ ಕಾಲದಲ್ಲಿ ಪ್ರಚಾರದಲ್ಲಿದ್ದ ರೂಪಾಯಿ 
ನಾಣ್ಯಗಳ ಹದಿನಾರು ಬಗೆಗಳಲ್ಲಿ ಒಂದು: ಬ್ರಿಟಿಶ' ಸರಕಾರದ 
ಅಮಲು ಅದ ಬಳಿಕ ಸಹ ಸನ್‌ ೧೮೪೦ ರ ವರೆಗೆ ಹದಿನಾರು ಪ್ರಕಾರದ 
ರೂಪಾಯಿಗಳು ನಡಿಯುತ್ತಿದ್ದುವು.' ಅವು - ೧. ಔರಂಗಾಬಾದಿ ೨. 
ಬಾಗಲಕೋಟ ಆಥವಾ ಮಲ್ಹಾರಶಾಯಿ ೩. ಅಂಕುಶೀ ೪. ಹಲ್ಲಿಶಿಕ್ಕಾ 
(ಸಂ.] 
ಅಂಕುಸ (ನಾ). ೧. ಎ ಅಂಕುಶ ೧. : ಆನೆಯಂ ಸೇದೆಗೆಡಿಸಿ ತನ್ನ ಬಸಕ್ಕೆ 
ಮಾಡಿಯೇಜಕಿಯಂಕುಸಮಂ ಪೊಳೆಯಿಸುತ್ತಮರಸಿಯಲ್ಲಿಗೆ ವಂದು 
(ನಡ್ಡಾರಾ. ೨೯-೧೭) ; ಮನನೆಂಬಂಕುಸದಿನ್ನಯ್ದೆ ನೆಯಿಂದ್ರಿಯಗಜಮ 
ನುಗಿದು (ಸೌಇಇ. 2೭1-1, ೯೭-೩೪ ; 1062). ೨, ಅಂಕುಶದಂತಿರು 
ವವನು; ನಿಯಾಮಕ (ಮುಖ್ಯವಾಗಿ ಬಿರುದುಗಳಲ್ಲಿ) : ಪಾಣ್ಬ 
ರಂಕುಸಂ (ಪಂಸಭಾ. ೧-೧೪೮ ವ); ಕಲಿಗಳಂಕುಸಂ ಶ್ರೀವೀರಕಾವ 
ದೇವರಸರು (ಎಇ. 20೮೫1, ೧೬೧-೨೪ ; 1256). ( ಸಂ. ಅಂಕುಶ) 
ಅಂಕುಸನಿಡು (ಕ್ರಿ). ಅಂಕುಶ ಹಾಕು; ಅಡ್ಲಿಮಾಡು; ತಡೆ: 
ಅರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿ ದೇಶಮಂ (ಪಂಪಭಾ. 
[ಅಂಕುಸ + ಇಡ್ಮು] 
ಅಂಕುಸಸಾರಣೆ (ನಾ). - ಅಂಕುಶಚಾರಣ: ಎರಡು ಪದಂಗಳಪ 
ಭ್ರಂಶಕ್ಕೆ-ಅಂಕುಶ ಚಾರಣ- ಅಂಕುಸಸಾರಣೆ (ಶಮದ. ೨೮೯ ಪ್ರಯೋ). 
[ಅಂಕುಸ * ಸಾರಣೆ) 
ಅಂಕೊರ (ನಾ). ಅಂಕುರ ೧. : ಜಿನಿಸಿನ ಕರಂಡಗಳ ನೂತನಾಂಕೂರ 
ಗಳ ವನಜಕುಸುಮಂಗಳಿಂದಲಿ ಪುದಿದ ಭಾಜನಗಳನು ಪಿಡಿದು (ನೆಂಕಾರಾ. 
(ಸಂ.] 
ಅಂಕೆ, (ನಾ). ೧. ಆಜ್ಞೆ; ಅಪ್ಪಣೆ: “ನೆಮ್ಮುಗೆಯಾಜ್ಞೆ ಯೊಳ 
ಗಂಕೆಯು » (ಶಬ್ದಮಂ. ೮೧) ; ಪಾಂಡವರಂಕೆಯಲಿ ದಳ ಜೋಡಿಸಿತು 
(ಕುವ್ಯಾಸ. ೧೦-೬೪) ; ಅಂಕೆಯಿಂದರ್ಜುನಂಗಂದು ಯಾದವಸ್ಸೆನ್ಯಮಂ 
ಕೂಡಿಕೊಟ್ಟು ... ಪಂಕರುಹಲೋಚನಂ ಪೊಜಮಟ್ಟಿನು (ಜೈಮಿಭಾ. 
೮-೧೩). ೨. ಅಧೀನ; ಹಿಡಿತ; ಹತೋ: ಅಂಕದೊಳ್‌ ಬಳಿಕಿಂದ್ರ 
ಜಿತುವಿನುರುಬ್ರಹ್ಮಾಸ್ತ್ರದಂಕೆಯಿಂ ನಿಂದು (ಜೈಮಿಭಾನ ೧೮-೬) ; ಆ 
ವ್ಯಾಜದೆ ಅಂಕೆಯಲ್ಲಿಡಲನಿಬರೊಂದಾಗಿ ಪಿಡಿದವನ ಶಂಕಿಸದೆ ಮರ್ದಿಸಿ 
(ಪರಶು. ೪-೨೮) ; ಅಂಕುಶದಿಂದೆ ಆನೆಯನ್ನು ತನ್ನ ಅಂಕೆಯೊಳಗೆ 
ಇಟ್ಟುಕೊಳ್ಳುತ್ತಾನೆ (ಮುಂಬಯಿ. ೪-೨೪. ಕ); ಅರಸನ ಅಂಕೆಯಿಲ್ಲ 
ದೈವದ ಕಾಟವಿಲ್ಲ (ಗಾದೆ) ; ಅಂಕೆಯಿಲ್ಲದ ಕಪಿ ಲಂಕೆಯನ್ನು ಸುಟ್ಟತು 
(ಗಾಜಿ). ೩. ಬೆದರಿಕೆ; ಬಲಾತ್ಕಾರ ; ಬರೆಸಿ ಇಟ್ಟು ಇದ್ದ ಕಾಗದಕ್ಕೆ 
ಅಂಕೆಯಲ್ಲಿ ವಂದು ಗುರ್ತು ಹಾಕಿಸಿಕೊಂಡದ್ದೇ ಹೊರ್ತು (ರಾಜೇಂದ್ರ. 
೧೯). ೪. ದರ್ಪ; ಠೀವಿ: ಕೆಟ್ಟುಬ್ಬಟಿಯ ಕಾದಾಳ್ಗಳ್‌ ಬೆರಸಂಕೆಯಿಂ 
ಬೀದಿವರಿದು ನುರ್ಗಿನರ್ಪ ಸೌಮಿತ್ರಿಯಂ ನೆಟ್ಟನೆ ಕಂಡು (ರಾಮಾಶ್ವ. 


(ಕಭಾಗೆ. ೨೮೦). 


೪-೩೦). 


೧-೨೨-೬). 


POS 


ನಾ ಪಾ 


ಅಂಕೊ ಕೋಲೆಗಾಲೆ 


೯೭-೨೧). ಅಂಳೆಮಾಡಿಳೊ - ಅಧೀನ ಮಾಡಿಕೊ: ಉಪದ್ರಪಡಿಸಿ 
ಗ್ರಾಮಗಳನ್ನು ಅಂಕೈ£ ಕೆ) ಮಾಡಿಕೊಂಡು ಮತ್ತು ನಾನಾ ಬಗೆ ಕಿರು 
ಕುಳ ಉಪದ್ರಗಳ ನಡಸುವದಾಗಿ ಕೇಳಪಟ್ಟುಯಿಧೀತು (ಮೈಆರಿ. ೧೯೩೮, 
[-- ಅಂಕ್ಕ ೪) 


೧೬-೧೦ ; 1762). 

5| ಅಂಕ್ಕೆ "ಅಣೆ? ನೋ. 

ಅಂಕ್ಕೆ "ಆನೈ' ನೋ. 

ಅಂಕ್ಕೆ, ಅಂಕ್ಕಿ (ನಾ). ೧. ಸಂಖ್ಯೆಯನ್ನು ಬರೆಹೆದಲ್ಲಿ ತೋರಿಸುವ 
ಚಿಹ್ನೆ; ಅಂಕ: ೫೮೯ ಎಂಬ ಸಂಖ್ಯೆಯಲ್ಲಿ ಮೂರು ಅಂಕೆಗಳಿನೆ 
(ರೂಢಿ). ೨. ಎಣಿಕೆ; ಲೆಕ್ಕ: ಇಂದಿಗೆಂಟನೆಯ ದಿನದಲ್ಲಿಯಾ ಕಳ್ಳರಂ 
ತಂದೀೀನೆನೆಂದೆಮ್ಮೊಳುಸಿರಿದಂಕೆಯ ದಿನಂ ಬಂದಿತ್ತು (ಸಮ್ಯಳೌ. ೨-೯೦); 
ಅಂಕೆ ತಿಳಿಯದವ ಮಂಕಗಿಂತ ಕಡೆ (ಗಾದೆ). ೩. ಅಳತೆ: ಖಂಡುಗ 
ದಂಕೆ (ಸ್ಯಾಂಡರ್ಣ). ೪. ವಿವರ (?) : 'ಅಂಕೆಯಿದು ಪಾರ್ಥಿವರ ವಿಭವಾ 
ಲಂಕೃತಿಯನದನೇನ ಹೇಳುವೆನಂಕವಿದು (ಕುವ್ಯಾಆ. ೧೩-೭) ; ಅಗಳಾ 
ಳ್ವೇರಿ ಕೊತ್ತಳ ಹುಲಿಮುಖದೊಳು ಜಗಳದಂಕೆಯ ಬಲ್ಲ ಭಟರ ಮಿಗೆ 
ಬಲಿದು (ಕಂನನಿ. ೧೧-೧೩೯) ; ಶಂಕರನು ಷಣ್ಮುಖಗೆ ಚಿತ್ತಿನ ಅಂಕಿತದ 
ಕುರುಹುಗಳ ಲಕ್ಷವ ಅಂಕೆಯೆಲ್ಲವ ಹೇಳಿ (ಜ್ಞಾನಸಿಂ. ೧೮-೯೩). ೫. 
ಅಭಿಪ್ರಾಯ : ಮಡಸೋಂಕಂ£ 8೦] ಮನದಂಕೆಯಂ ತಿಳಿದು... 
ಪವನಂ ಜಯಾಶ್ವನೆನಸುಂ ವಿಭ್ರಾಜಿಸಿತ್ತೋಜೆಯಿಂ (ಕುಸುಮಾ. ೮-೭೩). 
೬. ಗುರುತು; ಕುರುಹು: ನೋಡೆ ವಿಭ್ರಾಂತಿಯೆಂಬಾ ಆಂಕೆಯಂ 
ಸೇಳ್ವುದು- “ ಅವ ಬಗೆಯಿಂ ಭ್ರಾಂತಿಯೆಂಬ ಕುಜುಪಾದುದು? 
(ಮನೋವಿ. ೪-೭, ಟೀಕು). ಅಂಕ್ಕೆ : ೧. ಈ ಪುಟದ ತುಂಬ ಅಂಕಿಗಳೇ 
ಇವೆ (ರೂಢಿ). (ಸಂ. ಅಂಕ] 

ಅಂಕೆಗೆ (ನಾ). ಗುರುತು ಉಳ್ಳವನು: ಮಿಗದ ಅಂಕೆಗ ( ಚಂದ್ರ) 
(8): (ಅಂಕ್ಕೆ + -ಗ್ಯ) 

25| ಅಂಕೆಗೆಯ್‌ (ಕ್ರಿ). ಗುರುತುಮಾಡು : ತರುತತಿಯೊಳ್‌ ತ್ರಿಲೋಚ 
ನಮಿದಿಂದರವಿಂದನಿವಾಸನಲಕ್ಕಿಯಿಂ ಸರಳತಳಾಂಗುಳಿತ್ರಿತಯದಿಂ ಫಲ 
ವಕ್ರದೊಳಂಕೆಗೆಯ್ಗು ತತ್ಯರಕಪುಟಾಂಬುವಂ ಪುದಿದಂ (ಕುಸುಮಾ, 
೯-೨೬). [ಅಂಕೆ * ಗೆಯ್ಮ್‌ (ಆ ಕೆಯ್ಮ್‌)) 

ಅಂಕೆಗೇಡು (ನಾ). ಒಂದು ಊರಿನ ಹೆಸರು: ಪೆರ್ವ್ವಯಲ್ಪನ್ನೆರಡಜ 
ಕಅುದೆಆಕಿ ಬಿಟ್ಟಿಯುವುಂ ಕಾದು ಪರಿಹಾರಂ ಬಿಟ್ಟಂಕೆಗೇಡು ಕಲ್ಲಾಡು 
(ಮೈ [1] 

ಅಂಕೇ ಕೆ]ಟಿಂಕೆ (ನಾ). - ಅಂಕಟಿಂಕ: ಕವಿಳಾಸಪುರದಲ್ಲಿ ಸುಂಕ 
ಸಾದ ತಳಸಾರಿಗೆ ಬಟ್ಟಿಯ ಬಾಧೆ ಗ್ರಾಮಬ್ರಯ ನಿಧಿ ನಿಕ್ಷೇಪ ಅಂಕೆ ₹೪, 
ಟಂಕ ಅಣೆ ಗೋಸನೆ ಮುದ್ರೆ ನಾಗೇಶ್ವರಕ್ಕೆ (ಎಇ. XXL, ೧೪-೭೩ ; 
1260). [ಅಂಕ + ಬಂಕ) 

ಅಂಕೆದೋಯು (ಕ್ರಿ). ಸೂಚಿಸು; ಕುರುಹುದೋರು: ಸೋಂಕಿ 
ಚೆಂದುಟಗಚ್ಚಿದಿನೆಯಗೆ ಮುಗ್ಧೆ ತೊಡಂಕು ಸಾಕೆಂದು ಕೈಯೊದರ್ವ 
ಕಂಕೆಣದುಲುಹೊಯೆಂಬಂತೆ ಕೊರಳು ಕುಣಿದಂಕೆದೋಿದಳು ತಾನಗಳ 
(ಭರಚೆ. ೧೧-೧೬). [ಆಂಕ್ಕೆ* ತೋಲ] 

40। ಅಂಳೆಮಾರು (ಕ್ರಿ). ಹೆತೋಟ ಮಾರು; ಸ್ವಾಧೀನ ತಪ್ಪು : ಅವನು 
ತಮ್ಮ ಅಂಕೆಮಾರಿ ಹೋದನೆಂಬ ಗಾಬರಿ ಶಾಸ್ತ್ರಿಗಳಿಗುಂಟಾಗಿತ್ತು 
(ನಿರಾತೆ. ೫೯). [ಅಂಕೆ * ಮಾರು (ಆ ಖಾಣ)] 

ಅಂಕೆಯ (ನಾ). ಒಬ್ಬನ ಹೆಸರು: ಮಹಾಪ್ರಧಾನಂ ಆಂಕೆಯ 
ದಂಣಾಯಕರ ಅಳಿಯ ಮಾಚಯ ದಂಣಾಯಕರು (ಎಕ. ೪, ಹಾಸನ, 
೧೮೨-೧೨ ; 1314). [ಆ ಅಂಕ್ಕ* ಅಯ್ಯ?) 


ಅಂಕೊ£ ಕೋಲಲೆಗಾಲೆ (ನಾ). ಅಂಕೋಲೆಯ ಮೆಳೆಯ ಸಕ್ಕದಲ್ಲಿ 


90 


ಆರಿ. ೧೯೩೧, ೭೪-೮೮ ; 1053). 


! 
H 


33 


45 


ಅಂಕೊಲ್ಲ ಳೆ ಅಂಗಚಿತ್ತ 


ಹರಿಯುವ ಕಾಲುವೆ (7): ತಸ್ಯ ಸೀಮಾನ್ತರಂ ಪೂರ್ವಸ್ಮಾನ್ಹಿಶಿ ಪದ್ಯದ ಒಂದು ಸಾಲು; ಚರಣ : ಏಳೆರಡುಮಾತ್ರೆಗಳು ಚರಣಗಳೋ 
ತುಟ್ಲಿಲ್ಲಾಲೆ ಅನ್ನೆ ಬನ್ನು ಕಳರಾ ಬಾಯ್ಯಾಲುಳ್‌ ಕೂಡಿ ಅನ್ರೆ ಬನ್ನು ಳಿಯೆರಡಜಕೊಳಿರ್ಕ್ಯೆ ಸಂತತವಾಳೆ ನವಲಘುಗಳನೆ ಮೂಜನೆಯಂಗ 
ನೆ ನೇ] ಆಿಲ್ಲಾಲೆ ಅನ್ನೆ ಬನ್ನು ಕೊಣ್ಣಿನ್ದಗಾಲೆ ಅನ್ತೆ ಅಂಕೊ £ ಕೋ ವೆಗ್ಗಳಿಸಿ (ಕವಿಜ. ೪-೫೯). ೫. ದೇಹ; ಶರೀರ. ೬. ಒಂದು ದೇಶದ 
ರೆಗಾಲೆ ಅನ್ನೆ ಬನ್ನು ಕೊಆಕಯುಳ್‌ ಕೂಡಿತ್ತು (ಮೈಆರಿ. ೧೯೩೬, ಹೆಸರು; ಆ ದೇಶದ ಜನ ಅಥವಾ ರಾಜ. ೩. [ಜೈನ] ಜೈನಾ 
೫೩-೨೫ ; ಸು. 700). [ಅಂಕೋಲೆ ಕಾಲೆ (ಆ ಕಾಲ್‌)] 5) ಗಮದ ಒಂದು ವಿಭಾಗ (ಅಂಗಗಳು ಹನ್ನೆರಡು): ಅಂತು ಜೈನ 
ಅಂಕೊಲ್ಲ (ನಾ). - ಅಂಕೋಲ. "ಅಂಕೊಲ್ಲಜಲ' ಪರಾ. [ಸಂ.] ದೀಕ್ಷೆಯಂ ಕೈಕೊಂಡು ಗುರುವಿನನುಮತದಿಂ ದ್ವಾದಶಾಂಗ ಚತುರ್ದಶ 
ಅಂಕೊಲ್ಲಜಲ (ನಾ). ಅಂಕೋಲೆಯ ರಸ: ಪುಲ್ಲೆಯ ಪಂದಿಯ ನೆಣ ಪೂರ್ವಂಗಳಂ ಕಲ್ಲು (ಆದಿಪು. ೧೪-೧೩೯ ವ). 6. [ವೀಶೈ] ಶುದ್ಧ 
ನಂಕೊಲ್ಲಜಲಂ ಮಧುಫೃತಂಗಳೆಂಬಿವನೆಆಕಿ ಬೇರಲ್ಲಿರಲಾ ತರು ಸದ್ಯಃ ಜೀವ: ಲಿಂಗವೆಂದೊಡೆ ನಾದಂ, ಆ ನಾದದ ಅಂಗನೆಂದೊಡೆ ಚಿದ್ದಿಂದು 
ಪಲ್ಲವದಿಂ ಪುಷ್ಪದಿಂ ಫಲಂಗಳಿನೆಸೆಗುಂ (ಲೋಕೋಪ. ೬-೧೯). ವಾದ ಜೀವಂ (ಮನೋವಿ. ೨-೩೧ ಟೀಕು). ೯. [ವೀಶೈ) ಗುರುಸೇವೆ 
[ಅಂಕೊಲ್ಲ + ಜಲ] 10, ಯಲ್ಲಿ ಒಂದು ಬಗೆ: ಆಪ್ತ ಅಂಗಸ್ಥಾನ ಸದ್ಭಾನವುಳ್ಳಾತನಾಗಿ... 
ಅಂಕೋಣಿ " ಅಂಕವಣ್ಣಿ? ನೋ. ಆ ನಾಲ್ಕು ತೇಜದ ಸದ್ಗುರುಸೇವೆಯೆಂತೆಂದೊಡೆ - ಗುರುವಿಂಗನುಕೂಲ 
ಅಂಕೋಲ (ನಾ). ಒಂದು ಬಗೆಯ ಗಿಡ; ಅಂಕೋಲೆ ಗಿಡ. [ಸಂ.] ವೃತ್ತಿಯೆ ಆಪ್ತನೆನಿಪುದು. ಗುರುಪಾದಪ್ರಕ್ಸಾಳನಾದಿಳವೆ ಅಂಗನೆನಿಪುದು 
ಅಂಕೋಲಜಲ (ನಾ). - ಅಂಕೊಲ್ಲಜಲ: ಪಂದಿಯ ನೆಣನಂಕೋಲ | (ಮನೋವಿ. ೨-೨೧ ಟೀಕು). [ಸಂ.] 
ಜಲಂ ದುಗ್ಧಂ ಮಧುಫೃತಂಗಳೆಂಬಿವನೆಆಕಿ ಮಾಕಂದದ ಮೂಲದೊಳ್‌ | | ಅಂಗಂಗೊಳ್‌ (ಕ್ರಿ). ಅಂಗೀಕರಿಸು ; ಅವಲಂಬಿಸು: ಅನ ಸ್ಥಲವ 
(ಲೋಕೋಪ. ೬-೨೫). [ಅಂಕೋಲ + ಜಲ] 15 ನಂಗಂಗೊಂಡಿದ್ದರು ಆ ಸ್ಥಲಕ್ಕೆ ತಕ್ಕ ತಕ್ಕ ರೂಪಾಗಿ ಷಡ್ತಿಧಲಿಂಗವನು 
ಅಂಕೋಲಸಾರೆ (ನಾ). ಅಂಕೋಲೆ ಗಿಡದಿಂದ ತಯಾರಿಸಿದ ಬೆರಸಿಪ್ಪ ಭೇದವನು . . . ತೋಣಂವೆವೆಂದು ಚನ್ನಬಸವೇಶ್ವರ ದೇವರು 
ಒಂದು ವಿಷ. [ಅಂಕೋಲ + ಸಾರ] ನಿರೂಪಿಸಿದ ವಾಕ್ಯವು (ಚಿನ್ನವ. ೨-೧); ಇಂತಪ್ಪ ಸದ್ಭಕ್ತ ಸ್ಥಲವನಂಗಂ 
ಅಂಕೋಲೆ, ಅಂಕವಲೆ (ನಾ). - ಅಂಕೋಲ: ಅನ್ತೆ ಬಕೆ ಅಜಕ್ಕ್ಯೋ ಗೊಂಡು ಇಪ್ಪಾತಂಗೆ ಷಡ್ವಿಧಲಿಂಗವು ಹೇಗೆ ಬೆರಸಿರ್ಪವೆಂದಡೆ (ಚೆನ್ನವ. 
ಲೆಯ ಪೆರ್ಮ್ಮೆಳಿ (ಮೈ ಆರಿ. ೧೯೨೧, ೧೦-೧೮೧ ; 967) ; ತೆಂಕಣ ದೆಸೆ ೫-೪). [ಅಂಗ್ಲ * ಕೊಳ್‌] 
ಯೊಳ್ಳಿನ್ನೆಯ ಬಾವಿಯಂಕೋಲೆಯ ಮೆಳೆ (ಸಾಇಇ. 214, ೧೧೬-೨೭; |0| ಅಂಗಂದುಂಬು (ಕ್ರಿ). ಮೈಯೆಲ್ಲಾ ತುಂಬು; ಅಂಗಾಂಗಗಳಲ್ಲಿಲ್ಲಾ 
1075) ; ಹಾಲೆಯಂಕೋಲೆ ದಿಂಡಂ (ಸೋಮಚ. ೩-೭); ಗಂಗ್ವಾಡೀ ವ್ಯಾಪಿಸು: ಮೇಲೆ ಮೇಲೀಶ್ವರಂ ಮಲಯಜೋದಕಮನಾ ಕಾಳಿ 
ಕೆರೆಗೆ ಬೀಳನೀರಗಾಲ್ವೆ ಅಂಕೋಲೆ ಬಡಗ ವತ್ತು ತೆವರ ಮೇಲೆ (ಎಕ. ಯಂಗಂದುಂಬಿ ಸೂಸೆ (ಚಿಬಪು. ೪೫-೫೭). [ಅಂಗ್ಯ + ತುಂಬು] 
218, ತಿರುಮ. ೬೩-೪೮೫ ; 1748). "ಮುಳ್ಳ ಂ ಕೋಲೆ? ಪರಾ.| | ಅಂಗಂಬಡೆ, ಅಂಗವಡೆ (ಕ್ರಿ). ಆಕಾರ ಧರಿಸು; ಮೂರ್ತಿವತ್ತಾಗು : 
ಅಂಕವಲೆ: ತಾರೆ ನೇಜಿಲಂಕವಲೆ ಶರ್ಕರೆ ಪಾಲ್ಮರದಾ ಪ್ರಸೂನಂ ಶೃಂಗಾರಲಕ್ಷ್ಮಿಯಂಗಂಬಡೆ [ಪಾಠಾಂ. ಅಂಗವಡೆ (8)] ದನೇಕರೂಪದಿಂ 
(ಖಮದ. ೨-೫೩). (ಸಂ. ಅಂಕೋಲ] 25| ನಿಂದಂತೆ (ಶಬಶಂ. ೧-೭೯ ವ). ಅಂಗವಡೆ (ಕ). [ಅಂಗ್ಕ + ಪಡೆ] 
ಅಂಕೋಲೆವಿತ್ತು (ನಾ). ಅಂಕೋಲೆಯ ಬೀಜ: ಅಗ್ಗಳಿಕೆಯಿಂ| | ಅಂಗಕೂಳ (ನಾ). (?): ಚದುರಕಬ್ಬಿಗರಂಗಕೂಳ [ಪಾಠಾಂ. ಖೂಳ] 
ದಂಕೋಲಿವಿತ್ತು ಮರದೊಳಡಂಗುವೊಲು ಲಿಂಗದಿಂದುದಯವಾದ ರೀಶನ ಕೃತಿಯೊಳದು ಲೇಸು ಯಿದು ದೋಷವೆಂಬರೆಮ್ಮಭವಂಗೆ ಯಿದಿ 
ಶರಣರ್‌ ಲಿಂಗಮಂ ಬೆರಸುವರ್‌ ಸಂತತಂ (ನಾಸೋಪು. ೧೫-೧೬). ರುಂಟೆ (ಗುಭಚ. ೧-೧೫). "ಪರಮಕೂಳ' ಪರಾ. 
[ಅಂಕೋಲೆ + ಬಿತ್ತು] [ಅಂಗ್ಯ * ಕೊಳ್ಳ 2] 
ಅಂಕ್ಯ (ಗು). ೧. ಗುರುತಿಸಲು ಯೋಗ್ಯವಾದ. ೨. ಎಣಿಸಬಹು |30| ಅಂಗಕ್ರಿಯೆ (ನಾ). ದೇಹಕ್ಕೆ ಸಂಬಂಧಿಸಿದ ಉಪಚಾರ : ಅಂಗಾ 
ದಾದ. (ನಾ). ೩. ಒಂದು ಬಗೆಯ ಸಣ್ಣ ಮದ್ದಳೆ. [ಸಂ.] ಶ್ರಮವಳಿದು ಲಿಂಗಾಶ್ರಮವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ 
ಅಂಗೈ (ನಾ). ೧. ರೀತಿ; ವಿಧ; ಪ್ರಕಾರ: ಲಿಂಗಸಂಗದಂಗವಿದೆನುತಂ ಅಂಗಕ್ರಿಯೆಯೆಂಬುದನಂಗೈಸರು ನೋಡಾ (ಚಿನ್ನವ. ೬-೩). 
ಜಂಗಮವಿದಜಕಿಂದಂ ಮಿಗಿಲೆನುತಂ (ದೀಕ್ಬಾಬೋ. ೧೧೦-೩) ; ವೀರ [ಅಂಗ್ಯ + ಕ್ರಿಯೆ] 
ರಂಗವನೆತ್ತ ಬಲ್ಲರು ಹಾರುವರು (ಕುವ್ಯಾದ್ರೋ. ೫-೩೮) ; ದೇವೋತ್ತುಂಗ| | ಅಂಗಗುಣ (ನಾ). ಶರೀರದ ಸ್ವಭಾವ: ತನುವ ಕರಗಿಸಿ ಹರಿವ ಮನವ 
ಕಾಯದಿರೆ ಉಳಿವಂಗವನ್ನು ಕಾಣೆವಮ್ಮ (ವಾದಿಕಿ€. ೧-೧೧೦-೧). |35 ನಿಲಿಸಿ ಆಂಗಗುಣವನೆ ಅಳಿದು ಲಿಂಗಗುಣವನೆ ನಿಲಿಸಿ... ಮಹಾದೇವ 
"ಹೆಲವಂಗ' ಪರಾ. ೨. ತರ; ಯೋಗ್ಯ: ಜನಕಾಣ್ಣೆ ಮಾಜಲಂಗಮೆ ನಾದ ಶರಣರ ಜಗದ ಮಾನವರೆತ್ತ ಬಲ್ಲರು (ಲಿಂಗವ. ೧೨-೪೨). 
ತನುವಿಂತವರೊಡವೆಯಾಗಿ ಸಲ್ಲೆಮ (ಕಾದಂಉ. ೨೬೩) ; ಸಂಪ್ರತಿಯ [ಅಂಗ್ಯ + ಗುಣ] 
ನುಡಿ: ತನಗಂಗವಲ್ಲಿಂದ (ಕುವ್ಯಾದ್ರೋ. ೧-೩೧) ; ಹೆಂಗುಸಿವಳಿವಳಸುವ | | ಅಂಗಚಿತ್ತ (ಷಾ). ಯಾರಾದರೊಬ್ಬರಿಗೆ ಪಾರಿತೋಷಿಕವಾಗಿ ತನ್ನ 
ನುಚ್ಚುವುದಂಗನೇ ಕ್ಷತ್ರಿಯರಿಗೆ (ತೊರರಾ. ೧-೧೦-೯). ಮೈಮೇಲಿನಿಂದ ತೆಗೆದುಕೊಡುವ ವಸ್ತ್ರ, ಆಭರಣ ಇತ್ಯಾದಿ: 
(ದೇ. ? 1 ತೆಲು. ಅಂಗು - ವಿಧ, ರೀತಿ] 40| ತನ್ನ ತೊಟ್ಟ ತೊಡಿಗೆಗಳೆಲ್ಲಮನೆನಗಂಗಚಿತ್ತ ಮನಿತ್ತು (ಕಾದಂಉ. ೩೨೪); 


ಮ್ಲ ಮಾ 


ಅಂಗ್ಲ (ನಾ). ೧. ದೇಹದ ಒಂದು ಭಾಗ; ಅವಯವ. ೨. (1) ಅವಯವದಿಂದಾಗಳ್‌ ಯಸಷಿನಿವೇದಕಂಗಿತ್ತನಂಗಚಿತ್ತ ಮನರಸಂ 
(ಯಾವುದಾದರೊಂದರ) ಭಾಗ; ಅಂಶ. " ಚತುರಂಗ, | (ಸುಕುಮಾ. ೮-೪೭); ಆಗಳಾ ವಿಯಚ್ಛ್ಚರಾಧಿರಾಜನತಿಹರ್ಷಚಿತ್ತನಂಗಚಿತ್ತ 
"ಪಂಚಾಂಗ', "ಷಡಂಗ', "ಸಪ್ತಾಂಗ', "ಅಷ್ಟಾಂಗ', "ದಶಾಂಗ' | |. ಮನಿತ್ತು (ಪಂರಾಮಾ. ೫-೧೩ ವ); ಸಂಪ್ರಧಿತಸಾಹಸನಾದೆ ನೀನೆನೆ ಶಿಥಿಲ 


ಪರಾ. ( ಯಾವುದಾದರೊಂದು ಮುಖ್ಯ ವಿಷಯಕ್ಕೆ ಪೂರಕ ಸಂಶಯನಂಗಚಿತ್ತನನಿತ್ತನಾತಂಗೆ (ಕುವ್ಯಾಉ. ೨-೩) ; ಬಂದು ದೂತರಿ 
ವಾದ ಅಥವಾ ಸಹಾಯಕವಾದ ಶಾಸ್ತ್ರ ಅಥವಾ ವಿಷಯ. |4| ಗಂಗಚಿತ್ತವನಿತ್ತು (ನಿಭಾಗ. ೪-೮-೪೦). 
"ವೇದಾಂಗ? ಪರಾ. ೩. ಆರು ಎಂಬ ಸಂಖ್ಯೆಗೆ ಸಂಕೇತ. ಇ. | [ಪ್ರಾ. ಅಂಗಳಿತ್ತ (ಆ ಸಂ. *ಅಂಗಕ್ಷಿಪ್ತ)) 


ಅಂಗಚೇಸ್ಟೆ 


ಅಂಗಚೇಷ್ಟೆ (ನಾ). ದೇಹದ ಅವಯವಗಳನ್ನು ಮನಸ್ಸಿಗೆ ತೋರಿ 
ದಂತೆ ಆಡಿಸುವುದು. [ಅಂಗ್ಯ + ಚೇಷ್ಟೆ] 
ಅಂಗಚ್ಛದನ (ನಾ). ಮೈಹೊದಿಕೆ; ಕವಚ. [ಅಂಗ್ಕ* ಛದನ] 
ಅಂಗಜ (ನಾ). ೧. ದೇಹದಲ್ಲಿ ಹುಟ್ಟಿದ್ದು. ೨. ಕೂದಲು ; ರೋಮ. 
೩. ಮಗ. ೪. ಮನ್ಮಥ. ೫. ಪ್ರೀತಿ (ಕ). ೬. ರೋಗ (ಕಿ). ೭. 
ರಕ್ತ. ೮6 ಇಂದ್ರಿಯ ; ರೇತಸ್ಸು. ೯. ನೀರು: “ಮದನಂ ರೋಮೇಂ 
'ದ್ರಿಯ ಸುತ ರುಧಿರಂ ಜಲಕಾರುಶಬ್ದಮಂಗಜಮೆನಿಕುಂ? (ನಾನಾಕಂ. 
೪೧). [Xo] 
ಅಂಗಜನ್ಮ (ನಾ). - ಅಂಗಜಾತ. [ಅಂಗ್ಯ + ಜನ್ಮ] 
ಅಂಗಜರಾಗ (ನಾ). ಪ್ರಣಯ; ಪ್ರೇಮ. (ಅಂಗಜ* ರಾಗ] 
ಅಂಗಜರೂಪು (ನಾ). ಮನ್ಮಥನಂಥ ಆಕಾರ. [ಆಂಗಜ * ರೂಪು] 
ಅಂಗಜಾತ (ನಾ). ಮನ್ಮಥ. [ಅಂಗ್ಯ + ಜಾತ] 
ಅಂಗಜಾರಿ (ನಾ). ಮನ್ಮಥನ ಶತ್ರು; ಶಿವ. [ಅಂಗಜ + ಅರ್ಕ] 
ಅಂಗಜಾಲ (ನಾ). ಅಂಗರಕ್ಷಕ; ಕಾವಲುಗಾರ: ಷಡೂರ್ಮಿಗಳೆಂಬ 
ಬೇಗಾರಮಂ ಕಳೆದು ಅಂಗಜಾಲನ ಕಣ್ಣ ಮುಚ್ಚಿ ಚಿತ್ರಗುಪ್ತರೆಂಬ 
ಕರಣಿಕರ ಸಂಪುಟಕ್ಕೆ ಬರಿಸದೆ ಯಮರಾಜನೆಂಬ ಅರಸಿಗೆ ಕೋರನಿಕ್ಕದೆ 
(ಕೃಷಿಪ್ರ. ೨೯೪). " ಅಂಗಜಾವ? ಪರಾ. 
[ಅಂಗ್ಮ+ 2 ॥ ತೆಲು. ಅಂಗಜಾಲಲು-ಅಂಗರಕ್ಷಕರು, ರಾಜಭಟರು] 
ಅಂಗಜಾವ (ನಾ). ಪಹರೆ; ಸರದಿಯ ಕಾವಲು: ಅಂಗಜಾವದ ತುಳುವ 
ತಂತ್ರಕ್ಕಧಿಸ್ಮಾಯಕ (ಸೌಇಎ. ೧೯೪೦, ೪೧-೧; 12 ನೆಯ ಶತ. ಪೂರ್ವ 
ಭಾಗ) ; ಏನು ಕಾರಣ ನೀವು ಬಾಣನ ಬಾಗಿಲ ಕಾಯ್ದಿರಿ? ಡಿಂಗರಿಗನ 
ಮನೆಗೆ ಆಂಗಜಾವ [ಪಾಠಾಂ. ಜಾಹವ, ಜಾವಹ]ಕ್ಕೆ ಹೋಗಿದ್ದರೊಳರೆ 
ಕೂಡಲ ಸಂಗಮದೇವಾ (ಬಸವ. ೭೪೨) ; ಭರದಿಂದವರ್ಗಳ ಬೇಂಟಮ 
ನಿರುಳಿಂದು ಪಗಲ್‌ ವಸಂತನಿರುಳುಂ ಪಗಲುಂ ಸುರಭಿಶರನಂಗಜಾವಂ 
ಗರಟಗೆ ಮೆಯ್ಸಾಪು ಮೆಆಕಿಯೆ ಬಿಡದೋಲಗಿಪರ್‌ (ಯಕೋಚ, ೨-೪). 
[ಸಂ. *ಆಂಗಯಾಮ? ] 
ಅಂಗಜಾವಿಗೆ (ನಾ). ಸರದಿಯ ಕಾವಲುಗಾರಿಕೆ: ಬಿಟ್ಟ ಕೊಟ್ಟಣ 
ಹಾಲು ಕೂಡು ಬಿಡಾರ ಅಂಗಜಾನಿಗೆ ಮಾದಾಜಕಿಕೆ ಅಧಿಕಾರಿಯ ಉಡು 
ಗೊಆಕಿ ಸೇನಬೋಯಿಳೆ ಬಾದಿನ ವರ್ತನೆ ಅಧಿಕಮಾಸ ಮುಂತಾಗಿ 
ಯೇನುಳ ಸರ್ವಸ್ವಾಮ್ಯವನೂ ನೀಉ ಆಗುಮಾಡಿಕೊಂಡು... 
ಭೋಗಿಸಿ ಬಹುದು (ಸೌಇಇ. IX-i, ೪೪೦-೨೬ ; 1419). 
[ಅಂಗಜಾವ + ಇಣಗೆ] 
ಅಂಗಜಾಹವ (ನಾ). ಕಾಮಕ್ರೀಡೆ: ಪರಿಯಂಕಮಂ ಸಾರ್ದೊಡಂಗ 
ಜಾಹನದೊಳಗಪರಿಮಿತಸುಖಾವಹದ ಸುರತತಂತ್ರದ ಕಲೆಯ ಪರಿವಿಡಿ 
ಗಳಂ ತೋಹಖಸಿಸುವೆ (ಜೈ ನಿಭಾ. ೧೬-೧೧). [ಅಂಗಜ + ಆಹವ] 
ಅಂಗಜೀನಿ (ನಾ). ದೇಹದ ಸಲುವಾಗಿಯೇ ಜೀವಿಸುವವನು: 
ಕಂಗಳ ತೂಕ ಲಿಂಗಕ್ಕೆ ಭಾರ ಅಂಗಜೀವಿಗಳ ಕೂಡೆ ನುಡಿವನೆ ಶರಣನು? 
ನಡೆ ನುಡಿ ಮುಗ್ಧ, ಗುಹೇಶ್ವರ, ನಿಮ್ಮ ಶರಣನು (ಅವಚಂ. ೩೬೪). 
[ಅಂಗ್ಯ + ಜೀವಿ] 
ಅಂಗರುುಡತಿ (ನಾ). ಶರೀರದ ಅವಯವಗಳ ತಪಾಸಣೆ; ಶೋಧನೆ: 
ಈಗ ಇಲ್ಲಿದ್ದವರೆಲ್ಲರ ಅಂಗರುಂಡತಿ ಮಾಡುವುದೇ ಉತ್ತಮ ಉಪಾಯವು 
(ಕಳ್ಳಕಾ. ೪೩). [ಆಅಂಗ್ಕ+ ರುಡಿ] 
ಅಂಗಟ (ನಾ). - ಅಂಕುಶ (ಗ್ಯಾರಿಟ್‌). 
ಅಂಗಡಿ "ಅಂಗಾಡಿ' ನೋ. 


[?) 


ಅಂಗಡಿಕಾಅ, ಅಂಗಡಿಗಾಅ (ನಾ). ಅಂಗಡಿಯನ್ನು ಇಟ್ಟಿರು |45 


5 


20 


90 


35 


ಅಂಗಡಿನುನೆ 


ಕಾಜರಾತುರದಿ (ನೇವಿಂಸಂ. ೨೧-೮೧) ; ಕೂರಾಳ್ಗಳಂಗಡಿಕಾಜರು ಗಣಿಕೆ 
ಯರಾರೋಹಕರು . . . ಕೈಮುಗಿಯೆ (ಭರಚ. ೨೪-೮೫). ಅಂಗಡಿ 
ಗಾಈ (8). [ಅಂಗಡಿ (£ ಅಂಗಾಡಿ) + -ಕಾಅ] 
ಅಂಗಡಿಕೇರಿ, ಅಂಗಡಿಗೇರಿ (ನಾ). ಅಂಗಡಿಗಳೇ ಮುಖ್ಯವಾಗಿ 
ಇರುವ ಕೇರಿ; ಅಂಗಡಿಗಳ ಸಾಲು. ಅಂಗಡಿಗೇರಿ: ಮಲಯಜ 
ದಂಗಡಿಗೇರಿಯೊತ್ತಿಲಿ . . . ಪರಿಮಳದಂಗಡಿಗಳು ಚೆಲುವಿಗೆ ನೆಲೆಯಾ 
ಗಿಹವು (ಅಂಜಚ. ೩-೭೬) ; ಬಹುವಸ್ತು ಪರಿಶೋಭಿಪಂಗಡಿಗೇರಿ ಮೆಕಿ 
ದುವು (ಕಂನವಿ. ೧೯-೨೧). [ಅಂಗಡಿ (ಆ ಅಂಗಾಡಿ) + ಕೇರಿ] 
ಅಂಗಡಿಗಾಅ " ಅಂಗಡಿಕಾಅ' ನೋ. 
ಅಂಗಡಿಗೇರಿ " ಅಂಗಡಿಕೇರಿ' ನೋ. 
ಅಂಗಡಿಚೀಟ (ನಾ). ಅಂಗಡಿಯ ಸಾಮಾನಿನ ಪಟ್ಟಿ (ಉಕ. 8). 
[ಅಂಗಡಿ (ಆ ಅಂಗಾಡಿ) + ಚೀಟ್ಕ] 
ಅಂಗಡಿತೆರಿಗೆ (ನಾ). ಅಂಗಡಿಯ ಮೇಲೆ ಹಾಕುವ ತೆರಿಗೆ (ಮೈಗೆಜಿ. 
1೪, ೭೬೨). [ಅಂಗಡಿ (ಆ ಆಂಗಾಡಿ) * ತೆರಿಗೆ (ಆ ತೇಜಿಗೆ)] 
ಅಂಗಡಿದಪ್ಪು (ಕ್ರಿ). ಅಂಗಡಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ 
ಬಿಟ್ಟುಬಿಡು. ಅಂಗಡಿದಪ್ಪದೆ - ಒಂದು ಅಂಗಡಿಯನ್ನೂ ಬಿಡದೆ : 
ದೇವರ್ಗ್ಗೆ ಅಂಗಡಿದಪ್ಪದೊನ್ನುಮಾನ ಲೆಕ್ಕದೆ ಸೊಂಟಗೆ ಜೋಳಮಂ 
ಕೊಟ್ಟರ್‌. (ಸೌಇಇ. 201-1, ೧೧೬-೩೯ ; 1075). 
[ಅಂಗಡಿ (ಆ ಅಂಗಾಡಿ) * ತಪ್ಪು] 
ಅಂಗಡಿದೆಯು (ನಾ). ಅಂಗಡಿಯಿಟ್ಟಿರುವುದಕ್ಕಾಗಿ ಕೊಡಬೇಕಾದ 
ತೆರಿಗೆ: ಅಂಗಡಿಡೆು ಮನೆದೆಬು ಗಾಣದ ಯೆಂಣೆ ಮುಂತಾದ ಸರ್ವ 
ಆದಾಯಕೆ (ಎಕ. ೪1, ಸಾಗರ. ೧೬೩-೫೮ ; 1488). 
[ಅಂಗಡಿ (ಆ ಅಂಗಾಡಿ) * ತೆಲು] 
ಅಂಗಡಿದೆಆಿ (ನಾ). - ಅಂಗಡಿದೆಜು : ದೋರಸಮುದ್ರದ ಅಂಗಡಿ 
ದೆಜಿಯೊಳಗೆ ಪ್ರೀತಿಯಿಂದಂ . . . ಕೊಟ್ಟ ಗದ್ಯಾಣಂ ೧೫ (ಮೈಆರಿ. 
೧೯೪೩, ೧೯-೫೦ ; 1221). [ಆಂಗಡಿ (ಆ ಅಂಗಾಡಿ) + ತೇಕ್ಕಿ] 
ಅಂಗಡಿಪಟ್ಟಡಿ (ನಾ). ಅಡಿಗಲ್ಲನ್ನು ಇಟ್ಟುಕೊಂಡು ಕೆಲಸಮಾಡುವ 
(ಅಕ್ಕಸಾಲೆ ಕಮ್ಮಾರರ) ಅಂಗಡಿಯ. ಮೇಲೆ ಹಾಕುವ ತೆರಿಗೆ 
(7): ಮನೆದೆರಿಗೆ ಮೊದಲಾದ ೧೯ ಬಾಬುಗಳನ್ನು : ನೇಮಿಸಿದರು. 
(೧) ಮನೆದೆರಿಗೆ ,. . (೧೨) ಅಂಗಡಿ ಪಟ್ಟಡಿ... (೧೯) `ಕೌದಿಯ 
ತೆರಿಗೆ (ಮಹಾವಂ. 1, ೧೨೪). ಅಂಗಡಿಪಸರ ಹೋ. 
[ಅಂಗಡಿ ( ಅಂಗಾಡಿ) + ಪಟ್ಟಡಿ] 
ಅಂಗಡಿಪಸರ, ಅಂಗಡಿವಸರ (ನಾ). ಅಂಗಡಿಬೀದಿಯಲ್ಲಿ ಅಂದಂದು 
ಹಸರವಾಗಿ ಇಟ್ಟುಕೊಂಡು ಮಾರುವ ಪದಾರ್ಥಗಳ ಮೇಲಿನ 
ಸುಂಕ (ಮೈಗಣೆ. 29, ೧೮). ಅಂಗಡಿವಸರೆ : ಮನೆಥೆರಿಗೆ ಮೊದಲಾದ 
೧೯ ಬಾಬುಗಳನ್ನು ನೇಮಿಸಿದರು. (೧) ಮನೆದೆರಿಗೆ... (೪) ಅಂಗಡಿ 
ವಸರ (ಮಹಾವಂ, 1, ೧೨೪). 
[ಆಂಗಡಿ (ಆ ಅಂಗಾಡಿ) + ಪಸರ] 
ಅಂಗಡಿಬೀದಿ (ನಾ). ಅಂಗಡಿಗಳ ಬೀದಿ; ಪೇಟಿ: ಸಮುದ್ರದಂತೆ 
ನಾನಾರತ್ನವಾಸಭೂತಮಾದ ಅಂಗಡಿಬೀದಿಗಳಿಂ (ಸೌಗಂಧಿ. ೨೮೫-೧೩). 
[ಅಂಗಡಿ (£ ಅಂಗಾಡಿ) + ಬೀದಿ] 
ಅಂಗಡಿಮಂಡ (ನಾ). “ಅಂಗಡಿಯಲ್ಲಿ ಹಣವಿಡುವ ಮೇಜು? 
(ಅನಂನಾ. ೧೦). [ಅಂಗಡಿ (ಆ ಅಂಗಾಡಿ) + ಮುಂಡ] 
ಅಂಗಡಿಮದ್ದು (ನಾ). (ಕರಾ). - ಅಂಗಡಿಮೂಲಿಕ. 
[ಅಂಗಡಿ (ಆ ಆಂಗಾಡಿ) * ಮದ್ದು, (ಆ ಮರ್ದು,)] 


ವವನು; ವರ್ತಕ: ಅಂಗಡಿಗಳು ಸೋಸಿಹೋಹುದ ಮಣಕಿದೇಳ್ದಂಗಡಿ | | ಅಂಗಡಿಮನೆ (ನಾ). ಅಂಗಡಿಯಿರುವ ಮನೆ : ಮನೆಗಳೊಳು ಬಸದಿ 


ಅಂಗಡಿಮಳಿಗೆ ೧6 


ಗಳೊಳೋದುವ ಮನೆಗಳೊಳು ಕೇರಿಗಳೊಳಂಗಡಿಮನೆಗಳೊಳು (ಬಸಪ. ! | 
೫೨-೧೧). [ಅಂಗಡಿ (ಆ ಅಂಗಾಡಿ) * ಮನೆ] pe 
ಅಂಗಡಿಮಳಿಗೆ (ನಾ). ಅಂಗಡಿಯಲ್ಲಿ ಮುಂದುಗಡೆ ಸಾಮಾನು | | 
ಗಳನ್ನು ಮಾರುವುದಕ್ಕಾಗಿ ಇಟ್ಟುಕೊಳ್ಳುವ ಸ್ಥಳ (8). i 
[ಅಂಗಡಿ (ಆ ಅಂಗಾಡಿ) + ಮಳಿಗೆ] | 
ಅಂಗಡಿಮೂಲಿಕೆ (ನಾ). ಅಂಗಡಿಯಲ್ಲಿ ಮಾರುವ ಬೇರು, ನಾರು 
ಮೊದಲಾದ ಔಷಧವಸ್ತು. [ಆಂಗಡಿ (ಆ ಅಂಗಾಡಿ) * ಮೂಲಿಕೆ] 
ಅಂಗಡಿಯಿಕ್ಕು (ಕ್ರಿ). ೧. ಇ ಅಂಗಡಿಯಿಡು. ೨. ಅಂಗಡಿಯ 
(ಬಾಗಿಲ)ನ್ನು ಮುಚ್ಚು (ಉಕ). 
[ಅಂಗಡಿ (ಆ ಅಂಗಾಡಿ) * ಇಕ್ಕು] 
ಅಂಗಡಿಯಿಡು (ಕ್ರಿ). ೧. ಅಂಗಡಿಯನ್ನು ಪ್ರಾರಂಭಿಸು; ವಸ್ತುಗ 
ಳನ್ನು ಮಾರಾಟಿಕ್ಕಾಗಿ ಸಿದ ಪಡಿಸಿಟ್ಟು ಕೊ. ೨. ವಸ್ತುಗಳನ್ನು 
`ಹರಡಿಕೊಂಡಿರು ; ಪ್ರದರ್ಶಿಸು. [ಅಂಗಡಿ (ಆ ಅಂಗಾಡಿ)* ಇಡು] 
ಅಂಗಡಿವಸರ “ ಅಂಗಡಿಪಸರ' ನೋ. 
ಅಂಗಡಿಸಾಲ (ನಾ). ಅಂಗಡಿಯಲ್ಲಿ ನಗದು ಹಣ ಕೊಡದೆ ಸಾಮಾ 
ನನ್ನು ಕೊಂಡು ಮಾಡುವ ಸಾಲ; ಉದ್ದರಿ: ಪೊಆಬೇಡಂಗಡಿ 
ಸಾಲವೂರ ಹೊಣೆಯಂ (ಸೋಮೇಶ. ಆ೨). 
[ಅಂಗಡಿ (ಆ ಅಂಗಾಡಿ) + ಸಾಲ್ಮ) 
ಅಂಗಡಿಸೂಅಕಿ (ನಾ). ಇಡಿ ಅಂಗಡಿಗಳನ್ನೇ ಸೂರೆಮಾಡುವುದು; 
ಭಾರಿಯ ಕೊಳ್ಳೆ : ಕಲಪಿಕನಾಯಕರ್ಗೆ ಪೊಸಮಾಂಗೊನರಂಗಡಿ ಸೂ |20 
ಜಕಿಯಂ ಶುಕಾವಲಿಯ ಪವಾತಿಗಿತ್ತು ತನಿವಣ್ಗಳ ಪೊಟ್ಟ ಣಮಂ (ಅನಂಪು. 
೬-೮೫). [ಅಂಗಡಿ (ಆ ಅಂಗಾಡಿ) + ಸೂಕಿ] . 
ಅಂಗಡಿಹಚ್ಚು (ಕ್ರಿ). = ಅಂಗಡಿಯಿಡು. 
[ಅಂಗಡಿ (ಆ ಅಂಗಾಡಿ) + ಹಚ್ಚು] 
ಅಂಗಡಿಹಾಕು (ಕ್ರಿ). ೧. ೬ ಅಂಗಡಿಯಿಡು : ಅವನು ಕಾಗದ ಮಸಿ |25 
ಮುಂತಾದ ಒಡಿವೆಗಳ ಅಂಗಡಿಯನ್ನು ಹಾಕಿ (ಮುಂಬಯಿ. ೫-೨೧೮. ಕಿ). | 
೨. ಅಂಗಡಿಯ (ಬಾಗಿಲ) ನ್ನು ಮುಚ್ಚು. 
[ಆಂಗಡ್ಮಿ (ಆ. ಅಂಗಾಡಿ) + ಹಾಕು (ಆ ಪಾಯ್ಕು,)] 
ಅಂಗಡಿಹೂಡು (ಕ್ರಿ) - ಅಂಗಡಿಯಿಡು. | 
[ಅಂಗಡಿ (ಆ ಅಂಗಾಡಿ) * ಹೂಡು (ಆ ಪೂಡು)] 
ಅಂಗಣ (ನಾ). ೧. ಮನೆಗೆ ಸೇರಿರುವ, ಆವರಣವುಳ್ಳ ಅಥವಾ ಇಲ್ಲದ 
ಬಯಲು : ಮನೆಯಂಗಣದೊಳ್‌ ಮನಮೊಸೆದಾಡುವ ಮಕ್ಕಳ ವಿನೋ| | 
ದಮಂ ಕಾಣ್ಬ ದಿವಸಮೆಂದಾದಪುಜೋ (ಸುಳುಮಾ. ೯-೧೦೧) ; ನಿಮ್ಮ 
ಭಕ್ತರ ಮನೆಯಂಗಣ ಪ್ರಯಾಗದಿಂದಧಿಕ ನೋಡಾ (ಮಹದೇ. ೪೦-೪) ; 
ಘಟಿವಾರಿಸಂಭವನ ಅಂಗಣವ ಸಾರಿದಿರಿ ಗಡ (ತೂರರಾ. ೫-೩-೮೭). 
೨. ಮಧ್ಯಸ್ಥಳ; ಸ್ಥಳ: ಅಮಿತೈಶ್ವರ್ಯದಂಗಣವಾಗಿ ಮಹೇಂದ್ರ | 
ರಮಣಿಯ ಪುರಮೊಪ್ಪುತಿಹುದು (ಅಂಜಚ. ೩-೨) ; ಗಾಂಧಾರನಿಷಯಾಂ; | 
ಗಣದಿ ನಿತ್ಯಾಲೋಕಪುರವುಂಟಲ್ಲಿ (ಜೀವಂಚ. ೭-೧೧). "ಅಂಗಳ್ಳ' ಪರಾ. | | 
[ ॥ ತುಳು. ಅಜ್ಜಣ. P ಓಡಾಡುವ ಜಾಗ, ಪ್ರದೇಶ, ಅಂಗಳ | | 
ಎಂಬ ಅರ್ಥದಲ್ಲಿ ಅಂಗಣ ಶಬ್ದ ಸಂಸ್ಕೃತದಲ್ಲಿ ಉಂಟು : ರಾಜಾಂಗಣ, [4 
ಸಭಾಂಗಣ, ಸಮರಾಂಗಣ ಇತ್ಯಾದಿಗಳನ್ನು ಹೋಲಿಸಿ. "ಶಬ್ದಮಣಿ | | 
| 
| 
| 


5 


10 


30 


35 


ದರ್ಪಣ'”ದ ಮೇರೆಗೆ, ಅಂಗಣ ೮ ಸಂ. ಅಂಕನ (ಶಮದ. ೨೭೮ ಪ್ರಯೋ); 
ಇನ್ನೊಂದು ಸೂತ್ರದ ಮೇರೆಗೆ, ಅಂಗಣ ಎಂಬುದು “ತತ್ಸಮ” ಶಬ್ದ 
ಗಳಲ್ಲಿ ಒಂದು (ಶಮದ. ೨೯೮ ಪ್ರಯೋ). ಅಂಕಣ, ಅಂಗಣ, ಅಂಗಳ 
ಈ ಮೂರಕ್ಕೂ ಮೂಲಸಂಬಂಧವುಂಟಿಂದು ತೋರುತ್ತದೆ. ಮೂಲ |45 
ಶಬ್ದವು ದೇಶ್ಯನೆ, ಸಂಸ್ಕೃತದಿಂದ ಬಂದಜ್ಜೆ ಎಂಬುದು ನಿರ್ಧರವಾಗ | | 


ಅಂಗದಟ್ಟಿ 


ಬೇಕಾಗಿದೆ. ಅಂ. (ಆ ಅಗಂ) + ಕಳ ಎಂದು ಅಂಗಳ ಶಬ್ದಕ್ಕೆ ನಿಷ್ಪತ್ತಿ 
ಹೇಳುವುದೂ ಉಂಟು; “ಅಗಂ? ಎಂಬುದಕ್ಕೆ "ಅಗ-,' ಪರಾ.] 

ಅಂಗಣವಲಯ (ನಾ). ಅಂಗಳದ ಸುತ್ತು; ಆವರಣ ; ಅದರೊಳ 
ಗಿನ ಪ್ರದೇಶ: ಅಂಗಣಕ್ಕೆ- ಅಂಗಣವಲಯ, ಅಂಗಣವಾವಿ, ಅಂಗಣ 

` ನೆಟ್ಟು (ಶಮದ. ೨೯೮ ಪ್ರಯೋ). [ಅಂಗಣ + ವಲಯ] 

ಅಂಗಣವಾವಿ (ನಾ). ಅಂಗಳದಲ್ಲಿರುವ ಬಾವಿ: ಅಂಗಣವಾವಿಯೆಂ 
ದಚ್ಚಗನ್ನ ಡದ ಸಮಾಸಮುಂಟು (ಶಮದ. ೨೭೮). [ಅಂಗಣ + ಬಾವಿ] 

ಅಂಗಣನೆಟ್ಟು (ನಾ). ಅಂಗಳದಲ್ಲಿ ಮಾಡಿರುವ ಆಟದ ಬೆಟ್ಟ; 
ಕ್ರೀಡಾಶೈಲ : ಅಂಗಣಕ್ಕೆ - ಅಂಗಣವಲಯ, ಅಂಗಣವಾವಿ, ಅಂಗಣ 
ವೆಟ್ಟು (ಶಮನದ. ೨೯೮ ಪ್ರಯೊಕಿ) ; ಅಂಗಣವೆಟ್ಟುವಂಗಣವಲಯವೆಂಬವು 
(ಕಬ್ಬಿ ಕೈ. ೯೬). [ಅಂಗಣ + ಬೆಟ್ಟು] 

ಅಂಗತ (ನಾ). ಅಂತಃಕರಣ; ಕಳಕಳಿ: ಅಂಗತವಿಲ್ಲದ ಸಂಗವು ಅಳಲಿ 
ಲ್ಲದ ಹುಯ್ಯಲಂತೆ (ಬಸವ. ೪೫೫). [ಸೆಂ. ಆಂಗತಃ?) 

ಅಂಗತ, " ಅಂಗತ್ತ' ನೋ. 

ಅಂಗತಂಗನೆ (ಅ). - ಅಂಗತ್ತ : ಅತನು ಕೈಗಳನ್ನು ಕಟ್ಟಿಕೊಂಡು 
ಅಂಗತಂಗನಾಗಿ ಬೀಳಲು (ಕೃವಾಕ. ೧೩). (ಆ ಅಂಗತ್ತ +7] 

ಅಂಗತಕ್ಕಲು, ಅಂಗತಕ್ಕಲೆ (ಅ). - ಅಂಗತ್ತ (8). ಅಂಗತಕ್ಕಲೆ 
(ಕಿ). [ಆ ಅಂಗತ್ತ * ?] 

ಅಂಗತಕ್ಕಲೆ "ಅಂಗತಕ್ಕಲು' ನೋ. 

ಅಂಗತನೆ "ಅಂಗತ್ತನೆ' ನೋ. 

ಅಂಗತಳಕೆನೆ (ಅ). - ಅಂಗತ್ತ್ಯ: ಭೀಮನು... ಕೀಚಕನ ನಡುವ 
ನ್ನೆಳೆದು ಅಂಗತಳಕನಾಗುವ ಹಾಗೆ ಕೆಡಹಿ (ಕೃವಾವಿ. ೪೫). 

[< ಅಂಗತ್ತ + ?) 

ಅಂಗತಾಕನೆ (ಅ). - ಅಂಗತ್ತ : ಬಹಳ ಹಳ್ಳವಾದ ಬಾವಿಯ ನೋಟ, 
ಮದ್ಯ, ಮಾಂಸ, ಅಂಗತಾಕನೆಯಾದ ನಿದ್ರೆ ಇವಿಷ್ಟನು ಗರ್ಭಿಣಿಯರು 
ವರ್ಜಿಸುವುದು (ವೈದ್ಯಸಾ. ೪೬೯-೩೬೩ ಟೀಕೆ). [ಆ ಅಂಗತ್ತ +?) 

ಅಂಗತ್ತ, ಅಂಗತ್ಯ, ಅಂಗಾತ (ಅ). ಮುಖ ಮೇಲೆ, ಬೆನ್ನು 
ಕೆಳಗೆ ಇರುವ ರೀತಿಯಲ್ಲಿ (ಬೋರಲಾಗಿ ಎಂಬುದಕ್ಕೆ ವಿರುದ್ಧ) : 
ಅಂಗತ್ತವಾಗಿ ಅವಳ ಶವ ತೇಲುತ್ತಾ ಹೊರಟಿತ್ತು (ಮುಳ್ಳಿಹಾ. 
೩೧೮). ಅಂಗತ್ಯೆ : ಆಂಗತ ಮಲಂಗಿದೋಪಳ (ಮನ್ಮವಿ. ೧೪-೬). 
ಅಂಗಾತ : ಕಡಲೆಲರಿಗೊಡಲೊಡ್ಡಿದರು ಚಾಚುತಂಗಾತ (ಶ್ರೀರಾಮಾ. 
೫೪೪-೧೨೪) ; ಹ್ಯಾಂಗಾರೆ ಕುಣಿಕುಣಿದು ಮಂಗಾಟ ನಡೆದಾಗ ಅಂಗಾತ 
ಬಿತ್ತೋ, ಹೆಗಲಲಿ ಎತ್ತೋ (ನಾದಲೀ. ೨೪). [2] 

ಅಂಗತ್ತನೆ, ಅಂಗತನೆ (ಅ). ಮುಖ ಮೇಲೆ, ಬೆನ್ನು ಕೆಳಗೆ ಇರುವ 
ರೀತಿಯಲ್ಲಿ: ಅವನು ಅಂಗತ್ತನಾಗಿ ಮಲಗಿಕೊಂಡಿದ್ದಾನೆ (ರೂಢಿ). 
ಅಂಗತನೆ : ಮಗು ತೊಟ್ಟಲಲ್ಲಿ ಅಂಗತನಾಗಿ ಮಲಗಿಕೊಂಡು ನಿದ್ದೆ 
ಮಾಡುತ್ತಿದೆ (ರೂಢಿ). [ಅಂಗತ್ತ + -ಅನೆ] 

ಅಂಗದ (ನಾ). ೧. ತೋಳಿನ ಬಳೆ. ೨. ವಾಲಿಯ ಮಗ. [ಸಂ.] 

ಅಂಗದಂಡಿ (ನಾ). ೧. ಬೆನ್ನುಮೂಳೆ (ಸ್ಕಾಂಡರ್‌ ; ಗ್ಯಾರೆಟ್‌). ೨. 
ಬ್ರಹ್ಮದಂಡಿ ಗಿಡ (ಓಷಧಿ. ೬). [ಅಂಗ್ಕ * ದಂಡಿ] 

ಅಂಗದಟ್ಟ (ನಾ). ಗೌರವಾರ್ಹರಾದವರ ಪಾದವನ್ನು ತೊಳೆದ 
ಬಳಿಕ, ತನ್ನ ಮೈಮೇಲಿನಿಂದ ತೆಗೆದು ಅವರ ಪಾದದ ಕೆಳಗೆ 
ಹಾಸುವ ಬಟ್ಟಿ: ಉತ್ತುಂಗವಿಕ್ರಮನ ಪಾದವನು ಅಂಗನೆಯರು 
ತೊಳೆದಿರದಂಗದಟ್ಟ ಮಂ ಸಂಗಡಿಸಿದರತಿಮುದದಿಂ (ಅಂಜಚ. ೮-೩೫) ; 
ಪಾದವ ತೊಳೆದಂಗದಟ್ಟ ವನಿಕ್ಸಿದರಾದರದಿಂದೊಳಹೊಕ್ಕು (ಭರಚ. 
೪-೧೫) ; ಮಜ್ಜನವಿಷ್ಟರ ಸುರಗಿರಿ ಸುರಪತಿ ಮಜ್ಜನವಳ ಪಾಲ್ಗಡಲೆ 


ಅಂಗದಟ್ಟಿವಿಕ್ಕು 


ಮಜ್ಜನಜಲವಮರರು ಸೇವಕರು ಜಿನಮಜ್ಜನ ನಿರ್ವಾಣಮಾಯ್ತು ಅಂಗ | 
ದಟ್ಟವನಿಟ್ಟು ಶಚಿ ಬಾಲದೊಡಿಗೆಯೊಳ್‌ ಮಂಗಳಾತ್ಮಕನ ಸಿಂಗರಿಸೆ | 
(ವರ್ಧಚ. ೧೦-೧೦೨, ೧೦೩). [ಅಂಗ್ಯ + ದಟ್ಟ. ॥`ತೆಲು. ಆಂಗ 


ದಟ್ಟಿಮು ಎ ದೇಹಕ್ಕೆ ಹೊದಿಸುವ ಬಟ್ಟಿ] 


ಅಂಗದಟ್ಟನಿಕ್ಕು (ಕ್ರಿ). ಪಾದದ ಕೆಳಗೆ ವಸ್ತ್ರವನ್ನು ಹಾಸು: ಉಟ್ಟ| 5 


ದುಕೂಲದ ಸೆಜಗಿಂದ ಪತಿಗಂಗದಟ್ಟಿ ವಿಕ್ಕಿದಳು ಭಕ್ತಿಯೊಳು (ಭರಚ. 
೯-೩೩). [ಅಂಗದಟ್ಟ + ಇಕ್ಕು] 
ಅಂಗದಟ್ಟು (ನಾ). (ಉಕ) ಲಿಂಗವಂತ ಶರಣರು ಧೋತ್ರವನ್ನು 
ಕಟ್ಟಿಕೊಳ್ಳುವ ಒಂದು ವಿಶೇಷ ರೀತಿ. [ಅಂಗ್ಯ + ತಟ್ಟು ?] 
ಅಂಗದಾಳೆ (ನಾ). ಗ್ರಾಮಸೇವಕ (ಗ್ಯಾಕಿಟ್‌). [2] 
ಅಂಗದುಡಿಗೆ (ನಾ). ಉಡುವ ಬಟ್ಟಿ ಅಥವಾ ತೊಡುವ ಆಭರಣ; 
ಉಡಿಗೆತೊಡಿಗೆ (8). ([ಆಂಗ್ಕ * ತುಡಿಗೆ ( ಆ ತುಡುಗೆ)] 
ಅಂಗನ (ನಾ). ೧. ನಡೆಯುವುದು; ನಡಗೆ. ೨, ಅಂಗಳ. [ಸಂ.] 
ಅಂಗನಾಜೀವಿ (ನಾ). ೧. ಹೆಂಗಸಿನ (ಹೆಂಡತಿಯ) ಸಂಪಾದನೆ 
ಯಿಂದ ಜೀವನ ಮಾಡುವವನು. ೨. ನಟಿ: “ಶೈಲೂಷನಂಗನಾ 
ಜೀವಿ ಭರತಂ ನಟ ಶಿಲಾಲಿಯಿನೆ ನಟ್ಟುವಂ? (ಮಂಗರಾ. ೧೧೧-೩). 
[ಸಂ. ಅಂಗನಾಜೀನಿನ್‌' (ಅಂಗನಾ + ಜೀನಿಸ್‌)] 
ಅಂಗನೆ (ನಾ). ೧. ಸುಂದರವಾದ ಅಂಗಗಳುಳ್ಳವಳು ; ಹೆಂಗಸು. 
೨. ಉತ್ತರ ದಿಕ್ಕಿನ ದಿಗ್ಗಜದ ಪತ್ನಿ ಯ ಹೆಸರು. ೩. ಕನ್ಯಾರಾಶಿ 
(ಜಾತತಿ. ಪರಿ. ೩೫೯). 1೫6 ಎಂಗ) 
ಅಂಗನ್ಯಾಸ (ನಾ). ದೇಹದ ಕೆಲವು ಭಾಗಗಳನ್ನು ಮಂತ್ರಪೂರ್ವಕ 
ವಾಗಿ ಮುಚ್ಚಿಕೊಳ್ಳುವುದು. "ಕರನ್ಯಾಸ' ಪರಾ. 
[ಅಂಗ್ಯ * ನ್ಯಾಸ] 
ಅಂಗಪಾತ (ನಾ). ಶರೀರದ ಭಾಗ ಬಿದ್ದುಹೋಗುವುದು. 
[ಅಂಗ್ಳ * ಪಾತ] 
ಅಂಗಸಾಳಿ (ನಾ). ಆಲಿಂಗನ; ತಬ್ಬಿಕೊಳ್ಳುವಿಕೆ : 
ಪರಾ. (ಸಂ. ಅಂಗಪಾಲಿ) 
ಅಂಗಪೂಜೆ (ನಾ). ದೇವತೆಯ ಪ್ರತಿಯೊಂದು ಅಂಗವನ್ನೂ ಉದ್ದೇ 
ಶಿಸಿ ಮಾಡುವ ಪೂಜೆ. [ಅಂಗ್ಯ * ಪೂಜೆ] 
ಅಂಗಪ್ರದಕ್ಷಿಣ (ನಾ). (ದೇಹವನ್ನು ನೆಲದ ಮೇಲೆ ಚಾಚಿ) ಉರುಳಿ 
ಕೊಂಡು ಪ್ರದಕ್ಷಿಣೆ ಮಾಡುವುದು; ಉರುಳುಸೇವೆ; ದಿಂಡುರುಳಿಕೆ. 
[ಅಂಗ್ಯ + ಪ್ರ ಸ್ರದಕ್ಷಣ] 
ಅಂಗಪ್ರಭೆ (ನಾ). ಶರೀರದ ಕಾಂತಿ. [ಅಂಗ್ಯ + ಪ್ರಭೆ) 
ಅಂಗಫಲ (ನಾ). ಮುಖ್ಯವಾದ ಫಸಲು ಅಲ್ಲದ, ಬೇರೆಯ ಫಸಲು 
(7): ಗಡ್ಡೆ ಬೆದ್ದಲು ಮಕ್ಕಿ ಹಳ್ಯಲು ಬೆಟ್ಟು ತಿಟ್ಟಿ ಕಾನು ಕಾಡಾರಂಭ 
ಆಂಗೋಡು ಆಂಗಫಲ ನೀರ ದಾರಿ ನಿಧಿ ನಿಕ್ಷೇಪ ಜಲ ಪಾಷಾಣ .. 
ಸರ್ವಾಂಗೋಡು ಸಹವಾದ ಭೂಮಿಮನೆಯಂನು (ಎಕ. ೪111, ತೀರ್ಥಹ. 
೯೮-೬೫ ; 1668.) "ಅಂಗಸಸಿ' ಪರಾ. [ಅಂಗ್ಯ * ಫಲ) 
ಅಂಗಭಂಗ (ನಾ). ಅವಯವಗಳು ಊನವಾಗುವುದು : ಒಂದೊಂದು. 
ಮಗುವಿಗೂ ಒಂದೊಂದು ಬಗೆಯ ಅಂಗಭಂಗ; ಕುಂಟು ಕೆಲವಕ್ಕೆ, 
ಕುರುಡು ಕೆಲವಕ್ಕೆ (ಎಳಜೀ. ೩). [ಅಂಗ್ಯ + ಭಂಗ) 
ಅಂಗಭಕ್ತ (ನಾ). ಅಂತರಂಗಭಕ್ತ (?) : ಹಾವ ಬೇಡುವ ಸುತೆಗೆ 
ಈವಳೆ ನಿಜಮಾತೆ ಭಾವಜಹರನು ತನ್ನಂಗಭಕ್ತಂಗೆ ಈವುದೇ ಮುಕ್ತಿ 
(ಸರ್ವಜ್ಞ. ೨೪೨). [ಅಂಗ್ಯ + ಭಕ್ತ] 
ಅಂಗಭೇದ (ನಾ). ೧. ಶರೀರದ ಒಂದು ಅವಯವ. 
ಒಡೆತ, -- ನೋವು. [ಅಂಗ್ಲ * ಭೇದ]' 


"ಅಂಕಪಾಲಿ' 


೨, ಮೈಯ 


20 


25 


40 


ಗಿಗಿ 


ಅಂಗೆರಂಗಭೋಗ 


ಅಂಗಭೋಗ (ನಾ). ದೇವರ ವಿಗ್ರಹಕ್ಕೆ ಅಭಿಷೇಕವಾದ ಬಳಿಕ 

ಅಗರು, ಕರ್ಪೂರ, ಕುಂಕುಮಕೇಸರಿ ಇತ್ಯಾದಿಗಳನ್ನು ಲೇಪಿಸುವ 

ಉಪಚಾರ: ಶ್ರೀ ರಾಮೇಶ್ವರದೇವರ ಮುಂದಣ ಲಕ್ಷ್ಮಣೇಶ್ವರ 

ದೇವರ ಅಂಗಭೋಗಕ್ಕಂ ನಿವೇದ್ಯಕ್ಕಂ (ಕಇಆ. ೧-೧-೧೮ ; 1092) ; 

ದೇವರ ಅಂಗಭೋಗ ರಂಗಭೋಗ ಚೈತ್ರ ಪವಿತ್ರ ಖಂಡಸ್ಫುಟತ 

ಜೀರ್ಣೋದ್ಧಾರಕ್ಕಂ (ಕಣ. IV, ೧-೧೦೨ ; 1204). 
[ಅಂಗ್ಮ + ಭೋಗ] 

ಅಂಗಮಚ್ಚೆ (ನಾ). ದೇಹಕ್ಕೆ ಸಂಬಂಧಿಸಿದ ಗುರುತಿನ ವಸ್ತು 

ರುಜುವಾತು : ಅಂಗಮಚ್ಚವು ಶಿ ತೀ ದುಪ್ಪಟಯ ತೋರಿ ನಿನ್ನ 1 

ಭಂಗಕಿಕ್ಸದೆ ಬಿಡುವೆನೆ ಭೂಪತಿಗೆ ಪೇಳಿ (ಸಾರಂಗ. ೧೨-೩). 
[ಅಂಗ್ಲ * ಮಚ್ಚ. ॥ ತೆಲು. ಅಂಗಮಚ್ಚ ಮಂ] 

ಅಂಗಮಣಿ (ನಾ). ೧. ಮದುವೆಯಲ್ಲಿ ವಧುವಿಗೆ ಕೊಡುವ ಪಾತ್ರೆ 

ಪಡಿಗಗಳು. ೨. ಪ್ರೀತಿ ಗೌರವಗಳನ್ನು ಸೂಚಿಸಲು ಒಪ್ಪಿಸುವ 

ವಸ್ತುಗಳು: ಕೃಷ್ಣನು ತಂಗುವ ಸಲುವಾಗಿ ಸೊಗಸಾದ ಮಂಟಪವನ್ನು 

ಕಟ್ಟಿಸಿ ಆಲ್ಲಿ ಆಂಗಮಣಿ ಇಡುವುದಕ್ಕೆ ಬಹುರತ್ನಗಳನ್ನು ಕಳುಹಿಸಿ 

ಕೊಟ್ಟಿನು (ಭೀಷ್ಮಚ. ೧೪೫). [7?. ॥ ತಮಿ. ಅಜ್ಜಮಣಿ] 

ಅಂಗಮನ (ನಾ). ಹೆಚ್ಚಾಗಿ ಕುಡಿಯುವುದರಿಂದಾಗಲಿ ಮಿತಿಮಾರಿ 

ತಿನ್ನುವುದರಿಂದಾಗಲಿ ಉಂಟಾಗುವ ಪ್ರಮಾದ, --ಮೈಮರವು 

(ಸ್ಯಾಂಡಲ್‌). [೫] 

ಅಂಗಮರ್ದ' (ನಾ). ೧. ಮೈಯನ್ನು ನೀವುವವನು; ಮೈಯೊತ್ತು 

ವವನು. ೨: ಸಂಧಿವಾತರೋಗ. [ಸಂ.] 

ಅಂಗಮರ್ದನ (ನಾ). ಕೈಕಾಲೊತ್ತುವುದು ; ಮ್ಳ ಹಿಸುಕುವುದು. 

[ಅಂಗ್ಲ + ಮರ್ದನ] 

ಅಂಗಮರ್ದನೆ (ನಾ). - ಅಂಗಮರ್ದನ : ಅಂಗಮರ್ದನೆ'... ಮೊದ 

ಲಾದ ಆಹಾರವಿಹಾರಗಳಿಂದ ವಾತಶಾಂತಿಯಹುದು (ವೈದ್ಯಸಾ.೩೩ ಟೀಕು). 
[ಅಂಗ್ಯ + ಮರ್ದನೆ] 

ಅಂಗಮರ್ದಿ (ನಾ). - ಅಂಗಮರ್ದ. (ಸಂ. ಅಂಗಮರ್ದಿನ್‌] 

ಅಂಗಮುದ್ರೆ (ನಾ). ಶರೀರದ ರೀತಿ: ಬೆದರಿದೋಲಿದೆ ಭದ್ರೆ, ನಿನ್ನಂಗ 

ಮುದ್ರೆ (ಶ್ರೀರಾಮಾ. ೨೪೪-೪೪೦). [ಅಂಗ್ಯ + ಮುದ್ರೆ] 

ಅಂಗಯ್‌ "ಅಂಗೆಯ್‌' ನೋ. 

ಅಂಗಯಸ್ಟಿ (ನಾ). ಯಸ್ಟಿ ಯಂತೆ (ತೆಳ್ಳಗೆ) ಇರುವ ಅಂಗ; ಸೆಳೆ 

ಯಂತಿರುವ ಶರೀರ. (ಆಂಗ + ಯಸಷ್ಟಿ] 

ಅಂಗಯಿಸು "ಅಂಗವಿಸು? ನೋ. 

ಅಂಗಯ್ಮುಟ್ಟು (ಕ್ರಿ). ಕೈಮೇಲೆ ಕೃಹಾಕು; ಕೈಮುಟ್ಟಿ ವಾಗ್ದಾನ 

ಮಾಡು; ಪ್ರತಿಜ್ಞೆ ಮಾಡು: ರಣಧೀರನೆಂಬ ದುಷ್ಟ ಕಳ್ಳನನ್ನು 

ನಿಮಗೆ ಹಿಡಿದುಕೊಡುವುದಕ್ಕೆ » ಅದು ತಪ್ಪಿದರೆ ಅವನನ್ನು ಕೊಂಡುಹಾಯ್ಕಿ 

ಬಿಡುವುದಕ್ಕೆ, ಅಂಗಯ್ಕು ಯ್ಶುಟ್ಟ ರುವವನು ನಾನು (ಮಂತ್ರಶ. ೩೮-೫). 
[ಅಂಗ್‌ (< ಅಂಗೆಯ್‌) + ಮುಟ್ಟು) 

ಅಂಗಯ್ಸು "ಅಂಗವಿಸು' ನೋ. 

ಅಂಗರ, (ನಾ). ಒಬ್ಬನ ಹೆಸರು: ಅನಕೊಡನಡರ್ಜ್ವ ಸ್ಪತ್ತೋನ್‌ ಅಜ್ಗ 
ರನೂ (ಎಕ. ೪111, ಸೊರಬ. ೧-೭; 792). (1) 

ಅಂಗರ (ನಾ). ೧. ಕೆಂಡ: “ ಅಂಗಾರನಾಮದೊಳಗಂಗರಂ ಕೆಂಡವಿಂ 
ಗಳವೆನಿಪುದು? (ತಬ್ದಮಂ. ೧೨). ೨. "ಅಮಕೀರೆ ಗೆಡ್ಡೆ” (ಶಾಮಣ್ಣ). 

[ ಸಂ. ಅಂಗಾರ] 
ಅಂಗರಂಗಭೋಗೆ (ನಾ). ಅಂಗಭೋಗ ಮತ್ತು ರಂಗಭೋಗ : 
ಸರ್ವ್ವಸ್ವಾಂಮ್ಯವನು ಆಗುಮಾಡಿಕೊಂಡು ವೀರಭದ್ರದೇವರ ಅ[ ಅಂಗ 


ಅಂಗರಂಗನೈ ಭೋಗ 


ರಂಗ ಭೋಗಕೆ ಸಲುದು (ಮೈ ಆರಿ. ೧೯೪೬, ೧೮-೨೩ ; 1486). 
[ಅಂಗ್ಲ + ರಂಗ್ನ * ಭೋಗ] 

ಅಂಗರಂಗವೈ ಭೋಗ (ನಾ). - ಅಂಗರಂಗಭೋಗ : ಈ ನಂಜನ 
ಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯವರ ಮಹಾಸನ್ನಿಧಾನಕ್ಕೆ ಹಂಗ 
ರಂಗವೈಭೋಗ ಪಡಿತರ ದೀಪಾರಾಧನೆ . . . ಕಟ್ಟಳೆಗಳಿಗೋಸ್ಕರವಾಗಿ 
(ಬಿರುಗಂ, ೨೭-೬). [ಅಂಗ್ಲ + ರಂಗ್ಲ * ವೈಭೋಗ] 

ಅಂಗರಕ್ಕ, ಅಂಗರಿಕ, ಅಂಘರಿಕ (ನಾ). ೧. ಮೈಗಾವಲಿನವನು; 
ಅಂಗರಕ್ಷಕ : ಅಂಗರಕ್ಕರ ನೆರದೊಳ್‌ ... ಬರೆ ನೃಪಾಂಗನೆಯರ್ಕಳ್‌ 
(ಶಾಂತಿಫು, ೧೦-೧೪೮) ;- ಬಲವಕ್ಕದೆಡವಕ್ಕದಂಗರಕ್ಕರ ನೆರವಿಯುವು 
ನೀಕ್ಷಿಸುತ್ತುಂ (ವರ್ಧಪು. ೯-೬೦ ವ). ಬೆಜ್ಜರುಮಜ್ಜರುಮಂಗರಕ್ಕರುಂ 
«ಎ ಇರ್ಕೆಲಂಗಳೊಳ್‌ ಬರೆ ನಡೆತಂದರಂದಿರದೆ ರಾಜಕುಮಾರರ್‌ 
(ಪುಷ್ಪಪು. ೮-೪೨). ಅಂಗರಿಕೆ: ೧. ಸಂಗರದೊಳ್‌ ಜವನೊಕ್ಳಿಲಿಳ್ಳಿ 
ದನ್ತಿರೆ ನೆಜಕೆ ಮಾಡಿದಂಗರಿಕ ಕಲ್ಲೆಯನಾಯಕನಂ (ಎಕ. ೪1, 
ಹೊನ್ನಾಳಿ. ೫೧-೫; 1195). ೨, ಕಾವಲುಗಾರ: ದವಸಿಗರಿಗೆಗ ೬ 
ಆಂಗರಿಕಂಗೆ ಗ 4, ಕುಂಭಾರಂಗೆ ಗೆ ೧ (ಎಕ. ಚ, ಮಂಡ್ಯ. ೧೨೨-೬೫; 
1237). ಅಂಘರಿಕೆ: ೨. ಲಂ[ಅಂ]ಘರಿಕರ ಅಳು ೯ ಕಂ ಗ4೬ ಆ 
ನಾಯಕಂಗೆ ಗ ೧೦ ಹೊಳೆಯ ತಳೆಯ ನಾರಸಿಂಗೇಶ್ವರ ದೇವರ ಅಂಘರಿ 
ಕರ ಆಳು ಫ ಕ್ಕಂ ಗ ೧೨ (ಎಕ. 111, ತಿರುಮ. ೧೦೧-೮೫ ; 1276). 

[ ಸೆಂ. ಅಂಗರಕ್ಷ) 

ಅಂಗರಕ್ಕೆ (ನಾ). ಮೈಗೆ ರಕ್ಷಣೆ ಕೊಡುವ ವಸ್ತು; ಮೈಗಾಪು ; 
ಕವಚ: ಸಂಗರಕ್ಕೆ ತಾನಂಗರಕ್ಕೆ ರಘುಜಂಗೆಂಬಂತೆ . . . ಇರ್ದನುಜ 
ದಂಗದಂ (ಪಂರಾಮಾ. ೧೪-೩೭). [ಅಂಗ್ಯ + ರಕ್ಕೆ] 

ಅಂಗರಕ್ಷ (ನಾ). ೧. ಅಂಗರಕ್ಷಕ. ೨. ಅಂಗವನ್ನು ರಕ್ಷಿಸುವ 
ವಸ್ತು; ಕವಚ: .“ 'ಕವಚಮುರುಪತತ್ರಂ ಜಗರಮಂಗರಕ್ಷಂ ಕಟಕ 

_ ಮೆನೆ ಜೋಡು? (ಮಂಗರಾ. ೮೬-೩೧). [ಸಂ.] 

ಅಂಗರಕ್ಷಕೆ (ನಾ). ಮೈಗಾವಲಿನವನು : ಸಾವಾಸಿಗಳಿಗೆಜಕಿದಂಗರಕ್ಷಕ 
ರಿಂಗೆಜಕೆದು (ಬಸಪು. ೫೯-೨೮), [ಅಂಗ್ಯ + ರಕ್ಷಕ] 

ಅಂಗರಕ್ಷಣೆ (ನಾ). ಶರೀರವನ್ನು ಕಾಪಾಡುವುದು; ಮೈಗಾವಲು. 
_ [ಅಂಗ್ಲ * ರಕ್ಷಣೆ) 

ಅಂಗರಕ್ಷೆ (ನಾ). ೧.  ಅಂಗರಕ್ಷಣೆ : ಅರಸು ತನ್ನ ಅಂಗರಕ್ಷೆಗೋಸ್ಕರ 
ಅನೇಕ ರಾಣುವೆಯನ್ನು "ಇಟ್ಟು ಕೊಂಡಿದ್ದಾನೆ (ಸ್ಕಾಂಡರ್‌). ೨. ರಕ್ಷಣೆ 
ಗಾಗಿ ಕಟ್ಟಿಕೊಳ್ಳುವ ತಾಯಿತಿ ಮೊದಲಾದ ಕಾಪು; ರಕ್ಷೆ, ೩. 
ಮೈಜೋಡು; ಕವಚ (8). [ಅಂಗ್ಡ* ರಕ್ಷೆ] 

ಅಂಗರಖಾ "ಅಂಗರೇಕು? ನೋ. 

ಅಂಗರಗಡ್ಡೆ (ನಾ). ಅಮಕೀರೆ (4). [ಅಂಗರ್ಕ + ಗಡ್ಡೈ] 

ಅಂಗರಬೇರು (ನಾ). ಅಶ್ವಗಂಧಿಯ ಬೇರು. .[ಆಂಗರ್ನ + ಬೇರು] 

ಅಂಗರವಳಿಗೆ "ಅಂಗರವೋಳಿಗೆ? ನೋ. 

ಅಂಗರವೋಳಿಗೆ, ಅಂಗರವಳಿಗೆ, ಅಂಗರಹೋಳಿಗೆ, ಅಂಗರೋಳಿಗೆ 
(ನಾ). ಒಂದು ಬಗೆಯ ಭಕ್ಷ್ಯ; ಕೆಂಡದಮೇಲೆ ಸುಟ್ಟ ಕೊಟ್ಟಿ ; 
ಉಬ್ಬುರೊಟ್ಟಿ : 4 ಅಂಗರವೋಳಿಗೆಯುಮೆಂದು ಕನಿಗಳ್‌ ಪೇಟಲ್ಕಂ 
ಗಾರಸ್ಫೋಟಕೆ ೫ (ಕವಿಕಂ. ೨೬೪); *ಅಂಗಾರಸ್ಫೋಟಕೆಯೆನಲಂಗರ 
ಮೋಳಿಗೆ” (ಚತುನಿ. ೫೯); ಪೊಂಗಿರ್ದಂಗರವೋಳಿಗೆಯಂ ಗರಗರನಪ್ಪ | 
ತುಪ್ಪನುಂ (ಪಾರ್ಶ್ವಪು. ೪-೫೩). ಅಂಗರವಳಿಗೆ : ಬಿಳಿಯಸೊಜ್ಜಿಗೆ | 
ಯೊಳಂಗರವಳಿಗೆಯಂ ಮಾಡಿ ಬಳಿಕ ಬೇಯಿಸಿ ನುಗ್ಗುಗೆಯ್ದು ಕರ್ಪುರ | 
ವುಡಿಯ ತಳಿದು . . . ರೊಟ್ಟಿಯ ಮಾಡಿ (ಸೂಸಶಾ. ೧-೧೫). ಅಂಗರ | 


5 


25 


35 


40 


45 


ಅಂಗಲಾಚಿಸು 


ಬೆಳರ್ಗೆಂಪೆನಸುಂ ಪುದಿದಂಗರಹೋಳಿಗೆಗಳನೊದವೆ ಮುದಂ ತಂದು 
ಬಡ್ಡಿಸಿದರಂಗನೆಯರ್‌ (ಶಾಂತೀಶ್ವ. ೧೫-೬೩). ಅಂಗರೋಳಿಗೆ : ಅತಿ 
ರಸಂ ಸುಖಿಯಪ್ಪ ವೋರಣದ ಮುರಿಯಂಗರೋಳಿಗೆಯೆನಿಪ್ಪವಂ Fa 
ಗಡಣಿಸಿದಳಾಗ (ಚೇರಮ. ೧೦-೨೮). [ಅಂಗರ್ಯ * ಪೋಳಿಗೆ) 
ಅಂಗರಹೋಳಿಗೆ "ಅಂಗರವೋಳಿಗೆ' ನೋ. 
ಅಂಗರಾಗ (ನಾ). ೧. ಮುಖ್ಯವಾಗಿ, ಸ್ನಾನಮಾಡಿದ ಮೇಲೆ ಮೈಗೆ 
ಪರಿಮಳ ವಸ್ತುಗಳನ್ನು ಲೇಸಿಸಿಕೊಳ್ಳುವುದು; ಸುಗಂಧ ಲೇಪನ. 
೨. ಸುಗಂಧಲೇಪನ ದ್ರವ್ಯ. [ಅಂಗ್ಯ + ರಾಗ] 
ಅಂಗರಾಜ (ನಾ). ಅಂಗದೇಶದ ಒಡೆಯ ; ಕರ್ಣ. 
[ಅಂಗ್ಯ + ರಾಜ] 
ಅಂಗರಿಕ "ಅಂಗರಕ್ಕ' ನೋ. 
ಅಂಗರುಚ (ನಾ). [ಛಂದ] ಪಾದದಲ್ಲಿ ಹದಿನಾರು ಅಕ್ಷರಗಳುಳ್ಳ 
ಒಂದು ಅಕ್ಷರವೃತ್ತದ ಹೆಸರು : ಐದಿಕೆ ಭಂಗಳುಮೊರ್ಗುರುವುಂ 
ಬರಲಂಗರುಚಂ; ಇದಕ್ಕೆ ಜಗದ್ವಂದಿತ ಎಂದು ಬೇರೊಂದು ಹೆಸರು 
(ಕೈಪಿಡಿ. ೮೪). [ಸಂ.]. 
ಅಂಗರುಚಿ (ನಾ). ಶರೀರದ ಕಾಂತಿ; ಕಳೆ: ಅಂದಿನಂಗರುಚಿ ಕಣ್ಣಿಳಿ 
ದಾಯ್ತು (ಅದಿಪು. ೩-೩). [ಅಂಗ್ಲ + ರುಚಿ] 
ಅಂಗರುಹ (ನಾ). ಶರೀರದ ಮೇಲೆ ಬೆಳೆಯುವ ಕೂದಲು, ಉಣ್ಣೆ 
ಇತ್ಯಾದಿ. [ಸೆಂ.] 
ಅಂಗರೇಕು, ಅಂಗರಖಾ, ಅಂಗರೇಖು, ಆಂಗರೇಖೆ(ನಾ). ನೀಳವಾದ 
ಅಂಗಿ; ನಿಲುವಂಗಿ (ಕ) : ಕಸೆ ಅಂಗರೇಕು ಬಿಚ್ಚುತ್ತಿದ್ದ (ಮಲ್ಲಿ, ೧೨); 
ಅವರೆಲ್ಲರಿಗೂ ಆಂಗರೇಕು ದಿರಸುಗಳೂ . . . ಸರಪರಾಜುಮಾಡಲ್ಪಟ್ಟಿ 
ದ್ಹುವು (ಶ್ರೀರಾಯ.೧೧೭). ಅಂಗೆರಖಾ : ನಮ್ಮ ಮನ್ಯಾಗಿನ ಅಂಗರಖಾ 
ನಿನಗೆ ತೊಡಾಕ್‌ ಕೊಡತಾವ್‌ (ಮೋಹಿನಿ: ೪೨). ಅಂಗರೇಖು : ಅರಸು 
ಮಕ್ಕಳಂತೆ ಅಂಗರೇಖು ಮುಂಡಾಸುಗಳನ್ನು ಧರಿಸುತ್ತಿದ್ದುದು ಶಿಸ್ಟ 
ಸಂಪ್ರದಾಯಸ್ಥರಿಗೆ ಸಮ್ಮತವಿರಲಿಲ್ಲ (ಕಭನಿ. ೨-೩೩೧-೧೯) ; ರಾಣಿಯು 
ಸ್ಪರ್ಶಮಾಡಿಕೊಟ್ಟ ರೊಟ್ಟಯ ಚೂರೊಂದನ್ನು ರುಮಾಲಿನ ತುದಿಯಲ್ಲೊ 
ಅಥವಾ ಅಂಗರೇಖಿನ ತುದಿಯಲ್ಲಿ ಬಿಗಿದು ಕಟ್ಟಿಕೊಂಡರು (ರುೂರಾಣಿ. 
೩೮೮). ಅಂಗರೇಖೆ : ತೊಟ್ಟದ್ದ ಅಂಗರೇಖೆಯನ್ನು ಬಿಚ್ಚಿ (ಜ್ಯೋತಿರ್ವಿ. 
೨೩೬); ಒಬ್ಬ ಸಾರ್ವಜನಿಕ ಮನುಷ್ಯನು ತನ್ನ (ಕೋಟ್‌) ಅಂಗಕೇಖೆಯ 
. ಓಂದು ಮುಖಕ್ಕೆ ಖಾದಿಬಟ್ಟಿಯನ್ನು ಇನ್ನೊಂದು ಮುಖಕ್ಕೆ ವಿಲಾಯಿ 
ತಿಯ ಸರ್ಜುಬಟ್ಟಿಯನ್ನು ಹಾಕಿಸಿಕೊಂಡಿದ್ದನಂತೆ (ರಾಜ್ಯಶಾ. ೩೦೮). 
[+ ಓಂ. ಅಂಗರಖಾ (« ಪ್ರಾ. ಅಂಗರಕ್ಟ ಆ ಸೆಂ. ಅಂಗರಕ್ಷ). 
! ತೆಲು, ಅಂಗರೇಕು ; ತುಳು. ಅಂಗರೇಕೆ] 
ಅಂಗರೇಖು "ಅಂಗರೇಕು? ನೋ. 
ಅಂಗರೇಖೆ "ಅಂಗರೇಕು' ನೋ. 
ಅಂಗರೋಳಿಗೆ "ಅಂಗರವೋಳಿಗೆ? ನೋ. 
ಅಂಗಲ “ಅಗಲ್ಫ್‌' ನೋ. 
ಅಂಗಲಾಚಿಕೆ (ನಾ). -.ಅಂಗಲಾಚಿತನ. [ಅಂಗಲಾಡು * -ಇಕೆ] 
ಅಂಗಲಾಚಿತನ (ನಾ). ಅಂಗಲಾಚುವಿಕೆ : ಜೀವನದಲ್ಲಿ ನೆಮ್ಮದಿಯೂ 
ಕಾಂತಿಯೂ ಕಾಣಿಸಬೇಕಾದರೆ ಜನದಲ್ಲಿ ಒಂದು ನೀತಿಸಮುನ್ನತಿ ಇರ 
ಬೇಕು. ಆ ನೀತಿ ಕಚ್ಚದೆ ಒದೆಯದೆ ಇರುವ ಅಂಗಲಾಚಿತನವಲ್ಲ. ಅದು 
ಒಂದು ಬುದ್ಧಿಯ ಎಚ್ಚರಿಕೆಯ ಮತ್ತು ಒಂದು ಎದೆಯ ಗಟ್ಟಿತನದ 
ಸಂಯೋಗದ ಫಲಿತ (ಮಹಾಗ. ಪೀ. ೬). 
[ಅಂಗಲಾಚಿ + -ತನ] 


ಹೋಳಿಗೆ: ಉದಯಿಪ ರಾಕೇಂದುವ ಬಿಂಬದ ಪೋಲ್ವೆಯನಪ್ಪುಕೆಯ್ದು | | ಅಂಗಲಾಚಿಸು (ಕ್ರಿ). 9. ಅಂಗಲಾಚುವಂತೆ ಮಾಡು (ಕಿ). ೨. 


ಅಂಗಲಾಚು 


ದೈನ್ಯದಿಂದ ಬೇಡು : ತಾಯಿಯೆಂದು ಬೇಡಿಕೊಳ್ಳುವೆ. ದೇವಿಯೆಂದು 
ಆಂಗಲಾಚಿಸುವೆ (ದಾದಿ. ೩೩). [[ಅಂಗಲಾಚು + -ಇಸ್ಕು] 
ಅಂಗಲಾಚು, ಅಂಗಲಾರ್ಚು (ಕ್ರಿ). ೧. ದುಃಖದಿಂದಾಗಲಿ ಹ 
ದಿಂದಾಗಲಿ ಕೂಗಿಕೊಂಡು ಅಳು: ಅಂಗಲಾಚುತ್ತಳಲುವುದು . . 
ಜಂಗಮಪ್ರಾಣಿಗಳ ಗುಣವೇನಲ್ಲವೋ ಬಸವಾ (ಬಸಪು. ೩೬-೧೪); ಆ 
ಮನೆಗೆ ಕಿಚ್ಚಿಕ್ಕಿಸಲ್‌ ಧಗಧಗೆಂದುರಿಯಲದ ಕಾಣುತವರು ಅಂಗಲಾಚು 
ತ್ರೆದ್ದು ಬಿದ್ದು ಕೈಕಾಲೊಡೆದು ಮುಂಗಾಣದೋಡುತಿರಲು (ಚೆಬಪು. 
೬-೧೯); ತಿಂಗಳೊಳು ನಿಮ್ಮ ರಘುಪುಂಗವನ `ಕರೆತರುವೆನಂಗಲಾಚ 
ದಿರಮ್ಮ ಮಂಗಳತರಾಂಗಿ (ಹನುಮ. ೮೮). ೨. ದೈನ್ಯದಿಂದ ಬೇಡು; 
ಮೊರೆಯಿಡು : ಈ ಕೆಡುವೊಡಲು ಬೀಳಲಿಕಂಗಲಾಚಿದೆ ದೇವ 
(ತೊರರಾ. ೪-೪-೫೯). ಅಂಗಲಾರ್ಚು (8). 
[?. 1 ತಮಿ. ಅಣ್ಣಲಾಯ್‌ ; ಮಲ, ಅಜ್ಜಲಾಯ್ಕ ; ತುಳು, ಜ್‌ 
ಲಾಪು; ತೆಲು. ಅಂಗಲಾರ್ಚು] 
ಅಂಗಲಾಪ (ನಾ). - ಅಂಗಲಾಪು (ಸ್ಯಾಂಡರ್‌). 
ಅಂಗಲಾಪು (ನಾ). ದುಃಖ; ಗೋಳಾಟ. 
[4-1? ತಮಿ. ಅಜ್ಜಲಾಯ್ಬು ; ತೆಲು. ಆಂಗಲಾರ್ಪು] 
ಅಂಗಲಾರ್ಚು “ಅಂಗಲಾಚು' ನೋ. 
ಅಂಗಲಿಂಗಸ್ಥಲ (ನಾ). [ವೀಶೈ] ಅಂಗಾಂಗಗಳಲ್ಲೆಲ್ಲಾ ಲಿಂಗದ 
ಭಾವವೇ ತುಂಬಿರುವುದು (?) : ಈ ಪ್ರಕಾರದಿಂದ ಲಿಂಗನಿಜಜ್ಞಾನ 
ವುಳ್ಳ ಪ್ರಾಣಲಿಂಗಿಯ ಸಕಲಾವಯವಂಗಳ ಲಿಂಗಭಾವದಲ್ಲಿ ಮಾರ್ಗವು 
- ಅಂಗಲಿಂಗಸ್ಥ ಲವೆಂದು ಹೇಳಲ್ಪಡುತ್ತಿದ್ದಿತು (ಕೈವಟೀ. ೨೬). 
ಗ್ಗ + ಲಿಂಗ + ಸ್ಥಲ] 
ಅಂಗಲು (ನಾ). (ಉಕ) ನಡು ನಡುನೆ. ಸ್ಥಳ ಬಿಟ್ಟಿರುವುದು ; ಬೇಕಿ 
ಬೇರೆಯಾಗಿ ಇರುವಿಕೆ ; ವಿರಳ: ಅಡವು ಆಗದ ಹಾಗೆ ಅಂಗಲು ಅಗದ 
ಹಾಗೆ ಜಾಣತನದಿಂದ ಬಿತ್ತಬೇಕು (ಕೃಷಿಪ್ರ. ೭೭); ಆ ಹೊಲದ ಪೈರು 
ಬಹು ಅಂಗಲು (ಸ್ಕಾಂಡರ್‌) ; ಅಂಗಲು ಆಂಗಲು 'ಚಿಕಿ ಚಿಕ್ಕಿ ತಿಂಗಳು 
ಉಸಿರಾಸೆ ಹಿಂಗಲು ಕುಣಿಯೋಣು ಬಾ (ಗರಿ. ೧೨೫). ಅಂಗಲಾಗು ಎ 
`ವಿರಳವಾಗು : ಶಾಹಾಮೃಗದ ಗೋಣಿನ ಮೇಲೆ ಬಿರುಸುಗೂದಲು 
ಅಂಗಲಾಗಿ ಬೆಳೆದಿರುತ್ತವೆ (ಮುಂಬಯಿ. ೪-೧೮೭) ; ಅಂಗಲಾಗಿ ಬಿತ್ತಿದ್ದು 
ಅಗಲವಾಗಿ ಏಳುವುದು (ಗಾದೆ). ಅಂಗಂಗಲು - ಅಂಗಲು ಅಂಗಲು ; 
ತುಂಬ ವಿರಳ (ಸ್ಯಾಂಡರ್‌). [ಆ ಹಕ್ಕಲು? 
ಅಂಗವಟ್ಟಿಟ್ಟಿ3 (ನಾ). ಅಂಗಸೌಷ್ಮವವುಳ್ಳವಳು; ರೂಪವತಿ (?) : 
ಗಂಗಾಸಂಗಮೆ ಘನತರಂಗಿಣಿ ಅಂಗವಟ್ಟಿಟ್ಟಿ] ಅತಿಚೆಲುವೆ (ವಿಪಕೀ. 
೧-೧೧೯). [ಅಂಗವಟ್ಟ್ಯ * -ಎ್ಯ] 
ಅಂಗವಟ್ಟಿ, (ನಾ). ಮ್ಳ ಮೇಲೆ ಹೊಡೆಯುವ ಬಟ್ಟಿ ; ವಲ್ಲಿ 
ಆಗಳಾ ತುಂಗಸ್ತನೆಯ ಮಂಗಳಮಾದಂಗದೊಳಂಗವಟ್ಟಿಮಂ ಡಿ 
ಸಿದಂ ಬಟ್‌ಯಂ (ಬಾಧಪು. ೧-೧೦೪ ವ). [ಅಂಗ್ಲ * ಪಟ್ಟ) 
ಅಂಗನಟ್ಟ್ಯ (ನಾ). ೧. ಶರೀರ; ಮೈಕಟ್ಟು: ಅನಿಲಜನಂಗವಟ್ಟಿದ 
ಕಡುಹು ಕಂಪಿಸದು (ಕುವ್ಯಾಅ. ೧೦-೨೦) ; ಅಂಗವಟ್ಟದಿ ಪರಿಮಳವ 
ಬೀಲುತ್ತ . . . ಪದ್ಮಿನಿ ಬಂದಳೊಲವಿನಲಿ (ಜೀವಂಚ. ೮-೬೨) ; ಅಂ 
ವಟ್ಟದ ಸುರಭಿ ಸೆಳೆದಾಲಿಂಗಿಸಿತು ಗಗನದಲಿ ಸುಳಿವ ಮ 
(ಕೊರರಾ. ೩-೪-೬). ೨. ಅಂಗಸೌಷ್ಠವ ; ಸೌಂದರ್ಯ: ನಿಮ್ಮಾ 
ಯಂಗವಟ್ಟವ ಕಂಡ ಬಳಿಕೀ ಕಂಗಳಿತರವ ಕಾಣಲಾಗದು (ಕುವ್ಯಾಉ. 
ಕಂಗಳಹಮಹಮಿಕೆ[ಯಿ]ನಚ್ಯುತನಂಗವಟ್ಟ ವನೌಕಿ ಮರ 
ಳವೆ (ನಿಭಾಗ. ೮-೨೧-೪೪). [ಅಂಗ್ಡ * ಬಟ್ಟ, (ಆ ವೃತ್ತ) ?] 
ಅಂಗವಡಿ " ಅಂಕವಣ್ಮಿ' ನೋ. 


10 


[ಆ ಅಂಗಲಾಪು] 
15 


40 


೧೦-೩೮) ; 


45 


ಕಾ ಸದಾ 


35 


ಅಂಗವಾನು 


ಅಂಗವಡೆ "ಅಂಗಂಬಡೆ? ನೋ. 

ಅಂಗವಣೆ, ಅಂಘವಣೆ (ನಾ). ೧. ರೀತಿ; ವಿಧಾನ; ಸಾಧನೆ: 
ಈ ಪರಿಯಲಿರಬೇ ಕು ಮನದಾಳಾಪದಂಗವಣೆಗಳು (ಪ್ರಭುಳೀ. 
೧೩-೨೭) ; ಸಾಂಗಭಲ್ಲೆಯ ಬಾಕು ಹಿಂಗದೆ ಕಠಾರಿ ಮಂಗಳಕರ ಚಕ್ರಾ 
ಯುಧದ ಅಂಗವಣೆಯ ಕಲಿತರು (ಕಂನವಿ. ೪-೮೬); ಬಾಕು, ಕಠಾರಿ 
ಮುಂತಾದ ಶಸ್ತ್ರಪ್ಪ ಪ್ರಯೋಗ ಇವುಗಳಲ್ಲಿ ಅವನು ಅಂಗವಣೆಯನ್ನು ಕೆಲಿ 
ತನು (ಕವೀರ. | ೨. ಧೈರ್ಯ; ಸಾಹಸ; ಪರಾಕ್ರಮ: 
ಆಂಗವಣೆಯನು ನೋಡು ನೀನೇಕಾಂಗದೆಲಿ ನಿರ್ವಹಿಸುವೆನು (ಬಾ 
೨೦-೧೮) ; ಆಳುತನದಂಗವಣೆಯೊಳ್ಳಿತು (ಕುವ್ಯಾಭೀ. ೯-೧೯) ; ಸಂಗರಕೆ 
ನಡೆತಂದ ದಾನವನಂಗವಣೆಯನು ಕೇಳ್ದು ಕತ ೬-೩೩). 4. 
ಬಯಕೆ; ಉದ್ದೇಶ; ಅಭಿಪ್ರಾಯ : ಜಂಗಮನಿಂದೆಯ ಮಾಡಿ 
ಲಿಂಗವ ಪೂಜಿಸುವ ಭಕ್ತನ ಅಂಗವಣಿ£ಣೆ] ಯೆಂತೋ ? (ಬಸವ. ೪೨೪) ; 
ನಿಮ್ಮ ಗೆಲವಿಂಗೆಜಗುವವನವನಲ್ಲ ಬೇಜಕಿಹುದಾತನಂಗವಣೆ (ಕುವ್ಕಾಅ. 
೫-೨೬) ; ಹಳಿವನು ಹೋಣಿಸದಿಹ ಮನದಂಗವಣೆಯುಂಟಾಗೆ 
(ಕುವ್ಯಾಬ್ರೋ. ೧೮-೧೪). ೪. ಕಾರ್ಯ; ಚಟುವಟಿಕೆ : ಕಗ್ಗತ್ತಲೆಯ 
ಬಲು ದಟ ಸಿಲುಕಿತು ಕಂಗಳಂಗವಣೆ (ಕುವ್ಯಾದ್ರೋ. ೧೭-೬). 
ಅಂಘವಣೆ: ೧. ಅಂಘವಣೆಯುಳ್ಳವನೆ ಸಾರಥಿತನದ ಕೈಮೆಯಲಿ 
(ಕುವ್ಕಾನಿ. ೫-೨೯); ಆ ವಾತಾಯುವಿನ ಮೈಲಾಗುಲಂಘನೆಗೊಡನೆ ಲಂಭ 
ಸುತಂಘವಣೆ ಮಿಗಲು (ತೊರರಾ. ೩-೮-೫೨) ; ಗಂಗೆಯಾತ್ಮಜ ಪೇಳ್ದ 
ನಿಂದ್ರಮತಂಗವಾದವ ದೈವಪೌರುಷದಂಘವಣೆಗಳ (ತಿಮ್ಮಳ. ೨ ಸೂ). 
೨. ಭೂರಿ ಭಟರಂಘವಣೆ ಬೀತುದು (ಕುವ್ಯಾದ್ರೋ. ೧೫-೩೧) ; ನಿಖಿಳ 
ಕುಮಾರರಂಘವಣೆಗಳ ಸೆಳೆದುದು ಭೀತಿರಸಜಲಧಿ (ಕುವ್ಯಾಕ. ೨೦-೨೨). 
೩. ಯುನತಿಯರ ನುಡಿಯೊಂದು ಮನದಂಘ ವಣೆ ಬೇಜಕೊಂದು 
(ಜೀವಂಚ. ೧೨-೪೦); ಪವನಸುತನಿಂಗಿತವ ಮನದಂಘವಣೆಯನು 
ಮಾದ್ರೇಶ ಕಂಡನು (ಕುವ್ಯಾಕ. ೧೨-೧೪); ತಾಂ ಗೈದ ಪಾತಕಗಳನ್ಯ 
ರುಂಬುದು ಶಾಸ್ತ್ರದಂಘವಣೆಯಲ್ಲ (ವೆಂಕಾರಾ. ೨-೧೯-೨೮) ; ನಿನ್ನ ಮನ 
ದಂಘವಣೆಯನ್ನರಿದೆ ರಾಯ ಕೇಳಿನ್ನು (ತುರಂಗ. ೬0-೩೭). 

[ಅಂಗವಿಸು + -ಅಣ್ಯೆ ] 

ಅಂಗವಣ್ಕೆ (ನಾ). ಕಾಲುಮಣೆ: “ಅಂಗವಣೆ ಕಾಲುಮಣೆ ತಾನ್‌ ” 
(ಕವಿಕಂ. ೨೬೪). [ಅಂಗ್ಯ ೬ ಮಣೆ] 

ಅಂಗವರ್ಮ (ನಾ). ೧. ಮೈಜೋಡು; ಕವಚ. ೨. ಒಳಗೊಳಗೇ 
ಬೆಳಸಿಕೊಂಡ ದ್ವೇಷ (ಸ್ಕಾಂಡರ್‌). [ಅಂಗ್ಡ * ವರ್ಮ] 

ಅಂಗನಲ್ಲಿ (ನಾ). “ ಸೂಳೆಯರ ಪಾಯಿಜಾಮ ” ಪ 

[ಅಂಗ್ಯ +ವಲ್ಲಿ?] 

ಅಂಗವಸ್ತ್ರ, (ನಾ). ೧. ಒರಸಿಕೊಳ್ಳುವ ಸಣ್ಣ ಬಟ್ಟಿ ; ಕೈಚೌಕ ; 
ಹೆಸ್ತ ಸ್ಪ ಪಾಪುಡ. ೨. ಉತ್ತರೀಯ ; ಇಲ್ಲ: ಲಿಂಗಮೂರ್ತಿಗೆ ಮಜ್ಜನ 
ಕ್ರೈ ಜಕಿದಂಗವಸ್ತ್ರ ದಿನೊತ್ತಿ ಶಿವನಖಿಳಾಂಗಮಂ ಶಿ ಶ್ರೀಗಂಧಮಂ ತೇಯ್ದುಂಗ . 
ದಲಿ ಪೂಸಿ (ತ; ೪೩-೩೦) ; ಐದು ನಿಮಿಷಗಳಲ್ಲೇ ಅಡ್ಡಪಂಚೆಯುಟ್ಟು 
ಎದೆಯಮೇಲೊಂದು ಅಂಗವಸ್ತ್ರ ಹಾಕಿಕೊಂಡು ಸುಬ್ಬುಕೃಷ್ನಯ್ಯ 
ಒಳಕ್ಕೆ ಬಂದ (ರಂಗವ. ೭೭) ; ಅಂಗವಸ್ತ್ರ ಇಲ್ಲದಿದ್ದರೆ ಅಂಗಾರ ಇಡ 
ಬಾರದೆ (ಗಾದೆ). [ಅಂಗ್ಕ* ವಸ್ತ್ರ) 

ಅಂಗವಸ್ತ್ರ (ನಾ). (ಉಕ) ಉಪಪತ್ನಿ: ಖಂಡೇರಾಯ ವಾಡೆಯೊಳಗೆ 
ತನ್ನ ಅಂಗವಸ್ತ್ರವಾಗಿದ್ದ ಭವಾನಿಯ ಮಹಾಲಿಗೆ ಹೋದ. ಆಗಿನ ಕಾಲ 
ದಲ್ಲಿ ಪುರುಷರು ಉಪಸತ್ನಿಗಳನ್ನಿಟ್ಟುಕೊಳ್ಳುವದೊಂದು ದೊಡ್ಡಸ್ತಿಕೆಯ 
ಲಕ್ಷಣವಾಗಿತ್ತು'(ಹಂಸಾ. ೬೪). [-ಮರಾ.] 

ಅಂಗವಾನು (ಕ್ರಿ). ದೇಹವನ್ನು ತಾಳು; ಸಾಕಾರವಾಗು: ಭಾನ 


ಅಂಗವಿಕಲ 


ಜನ ಮಚ್ಚುಮದ್ದೇನಂಗವಾಂತುದೆನಿಸುವ ಹೆಂಗಳರಸಿಯನದೇನೆಂಚಿ] | 

(ಸಾಳ್ವಭಾ. ೧೪-೧೫). [ಅಂಗ್ಯ * ಅನು, (ಆ ಆನ್ಕ್‌)) | | 

ಅಂಗನಿಕಲ (ನಾ). ಕೈಕಾಲು ಮುಂತಾದ ಅಂಗ ಊನವಾದವನು; 
ಕುರೂಪಿ. [ಅಂಗ್ಯ * ವಿಕಲ] 

ಅಂಗವಿಕಾರ (ನಾ). ೧. ಶರೀರದ ಅವಯವಗಳು ರೂಪುಗೆಡುವುದು ; | 
ಶರೀರದ ವಿರೂಪ. ೨. ಅಸ್ವಾಸ್ಥ್ಯ; ರೋಗ. ೩. ಮೂರ್ಛೆ; 
ಅಪಸ್ಮಾರ. ೪. [ವೀಶೈ] ದೇಹದ ಮೇಲಿನ ವ್ಯಾಮೋಹ: ಲಿಂಗ 
ವಿಕಾರಿಗೆ ಅಂಗ[(ಪಾಠಾಂ. ಅನ್ನ]ವಿಕಾರವೆಂಬುದಿಲ್ಲ, ಜಂಗಮವಿಕಾರಿಗೆ | 
ಧನವಿಕಾರವೆಂಬುದಿಲ್ಲ; ಪ್ರಸಾದವಿಕಾರಿಗೆ ಮನವಿಕಾರವೆಂಬುದಿಲ್ಲ 


(ಬಸವ. ೭೯೫). [ಆಂಗ್ಲ ವಿಕಾರ] 


ಗೆ 


5 


| 
(ಸಂ. ಅಂಗವಿಕಾರಿನ್‌ (ಅಂಗ್ಯ + ವಿಕಾರ + -)] | 
ಅಂಗವಿಕೃತಿ (ನಾ). - ಅಂಗವಿಕಾರ. [ಅಂಗ್ಯ ವಿಕೃತಿ] | 
ಅಂಗವಿಕ್ಷೇಪ (ನಾ). ೧. ಕೈಕಾಲುಗಳನ್ನು ಆಡಿಸುವುದು. ೨. ಅಂಗ| | 
ಗಳನ್ನು ಆಡಿಸುವುದರ ಮೂಲಕ ಭಾವವನ್ನು ಸೂಚಿಸುವುದು; | | 
ಅಭಿನಯ. [ಅಂಗ್ಯ + ವಿಕ್ಷೇಪ] | 
ಅಂಗವಿದ್ಯೆ (ನಾ). ೧. ಪ್ರಧಾನ ವಿದ್ಯೆಗೆ ಅಂಗವಾದ ವಿದ್ಯೆ. ೨. ಶರೀ | 
ರದ ಅಂಗಗಳ ಮೇಲಿನ ಗೆರೆ ಗುರುತುಗಳ ಆಧಾರದಿಂದ ತ ಸ. 
ಶುಭಗಳನ್ನು ತಿಳಿದು ಹೇಳುವ ವಿದ್ಯೆ; ಸಾಮುದ್ರಿಕಕಾತ್ರ:| 
ಮನೆಯ ಗಂಡನ ಮನೆವಾರ್ತೆಯನೇನ ಹೇಳುವೆನವ್ವಾ! ಅಂಗವಿದ್ಯೆಯ | 
ನೊಲ್ಲ; ಕಣ್ಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ . .. ಇಂತೀ! 
ಸರ್ವಾಂಗ ತಲೆದೊಳೆದ ಕಾರಣ ಕೂಡಲಸಂಗಮದೇವನೆನ್ನ ಕೂಡಿಕೊಂಡ | 
ನವ್ವಾ ! (ಬಸವ. ೯೧೧). [ಅಂಗ್ಲ + ವಿದ್ಯೆ) [25 
ಅಂಗನಿಸು, ಅಂಗಯಿಸು, ಅಂಗಯ್ಸು, ಅಂಗೈಸು, ಅಂಘವಿಸು 1 , 


ಅಂಘೈಸು (ಕ್ರಿ). 0. ಒಪ್ಪು; ಸಮ್ಮತಿಸು; ಅಂಗೀಕರಿಸು: | 
ಶಿವಭಕ್ತನಾದ ಬಳಿಕ ಭವಿಮಿಶ್ರವ ನಡೆಯಲಾಗದು .. . ಕೂಡಲ ಚೆನ್ನ 
ಸಂಗಯ್ಯ ನಿಮ್ಮ ಲಿಂಗಸಂಗಿಗಳಂಗವಿಸರು (ಚಿನ್ನವ. ೨೩-೭) ; ಲಿಂಗವೇ 
ಪ್ರಾಣಸ್ವರೂಪೆಂದಂಗವಿಸಿ ತಾನೋತು ಬಳಿಕಾ ಲಿಂಗವನು ಬೇಆಿರಿಸಲಾ 
ಗದು (ಪ್ರಭುಲೀ. ೧೬-೨೭). ೨. ಬಯಸು; ಅಪೇಕ್ಷಿಸು ; ಇಷ್ಟಪಡು: 
ಲಿಂಗವ ಮುಟ್ಟದ ದ್ರವ್ಯಂಗಳಿಗಂ ಅಂಗನಿಸಲು ಅಘವು (ದೀಕ್ಸಾಬೋ. 
೧೨೩-೨) ; ಬೇಜೂರ್ಗೆಯ್ದಲೈ ಅಂಗವಿಸುವ ನೇಹದಿ ಬಲ್ಲಹನ ಮನಂಗರ 
ಗುವವೊಲ್‌ ದೈನ್ಯವೆರೆದ ವಚನಂಗಳನುಸಿರುವ ಮನೆನೆಣ್ಣಳ್‌ (ಜಯಕಾ. | 
೧೨-೧೫) ; ಅಂಗನಾಮಣಿ ನೀನು ಬಾರೆಂದು ಅಂಗವಿಸಿ ಗೊಲ್ಲ ಕರೆದನು 
(ಗೋಹಾಡು. ೩೫). ೩. ತೆಗೆದುಕೊ; ಸ್ವೀಕರಿಸು: ಸಂಗರಕೆ ಬಂದು | 
ಬಣುವಾತುಂಗುಟ್ಟಿದಿರೆನ್ನ ಮಸ್ತಕಂ ದುರ್ಮತಿ ಯುದ್ಧಾಂಗಣದೊಳ್‌| 
ಬಿಳ್ತ ಬಳಿಕ್ಕಂಗವಿಪುದು ನಿನ್ನ ತುತ್ತನೆಂದವನುಸಿರ್ದಂ (ವೀರವಿ.೧೧-೧೫). | 
೪. ಹವಣಿಸು; ಪ್ರಯತ್ನಿಸು; ಉದ್ಯೋಗಿಸು: ನಾಳೆ ಬೇಂಟಿ! 
ಯುತ್ಸವಕೆ ಬಿಜಯಂಗೆಯ್ವಿರಾದೊಡೂರ್ವರೆಯ ನಾನಾ ಖಗಮೃಗಂಗ 0 
ಳೆಲ್ಲವನಿಜಿದು ಜನದ ಹಸವಂ ಹಜಾದು ರಾಜ್ಯದಳವಜಕಿದಲ್ಲದೆ ಅಂಗವಿಸ; 
_ಬಾರದಿದು ನಿರುತ (ಹಚಕಾ. ೩-೯೨) ; ಜೀವಮಂ ತೊಣಕಿವೆನೆನುತ್ತಂಗ | 
ವಿಸಿ ದೀಳುತಿರ್ದನನಂಗೆಯ್ಯಿಂದಾಂತೆಂ (ದಶಕು. ೪-೩೭); ಸಿಂಗದೊಳ್‌ | 
ಕಾದಲಂಗವಿಪ ಜಾಯಿಲಂಗಳ ಜಂಗುಳಿಯೆಂತೆ (ಚಿಕವಂ. ೧೦-೧೦). | | 
೫. ಮೇಲೆ ಬೀಳು; ಕವಿ; ಮುತ್ತು: ನಿರಾಯುಧದೊಳರಿಗಂಗವಿಸ |45 
ಬಿರುದರ್ಗೆ ನಿಶಿತಾಸಿಫಳಕಂಗಳೊಡನೆ . , . ಪರಾಕೃಮವನೀಶಂ ಕೊಟ್ಟ | ' 


30 


35 


ಅಂಗವಿಸು 


ನವರಿಗಿನ್ನರಿದಾವುದು: (ಸೋಮಚ. ೫-೧೨) ; ಕೆಂಗಜಕಿಯ ಮಜದುಂಬಿ 
ತಾವರೆಗಂಗವಿಸುವವೊಲಸುರರಿಪುವಿನ ಮಂಗಳಾನನ ಕಮಲದಲಿ 
ಶರವಾಳೆ (ಕುವ್ಯಾಭೀ. ೬-೨೫); ಪತಂಗಮಂಡಲಕ್ಕೆ ಕೈನೀಡುತ್ತಂಗವಿಪ 
ಮಜಸಿಸಿಂಗಮಂ ಪೋಲ್ವ ಚೆಲ್ವಂ (ಚಿಕವಿ. ೪-೮೮ ವ). ೬. ಎದುರಾಗಿ 
ನಿಲ್ಲು; ಪ್ರತಿಭಟಿಸು: ಮುನ್ನಿನ ಕರ್ಮಕಿನ್ನಾರಂಗವಿಸುವವರು (ಬಸಪು. 
೪೫-೪೦); ತುಂಗಗಜಘಟಿ ಕವಿದವಿದಕಿನ್ನಂಗವಿಸುವವರಾರೆನುತ 
(ಕುವ್ಯಾದ್ರೋ. ೨-೭೮). ೬. ಹೊಂದಿಕೆಯಾಗು ; ಕೂಡು: ಪವಣಿಗೆ 
ಯೊಪ್ಪೆ ಪುರುಳು ಪೊಗರೇಕೆಯಂಗವಿಸೆಯಲಂಕಾರಗಳು . . . ಕವಿತೆ 
ಯೊಂದನು ಪೇಳಿಸಿಂದು (ಹದಿಬ. ೧-೨೬). 6. ಸಾರು; ಘೋಷಿಸು : 
ಶಿಂಗಳೀಯೆಡೆಗೆ ಬಾರದ ಮುನ್ನ ಸುಧೆಯನೀ ಲಿಂಗದವಸರಕೆಂದು ತಪ್ಪೆ 
ನೆಂದಂಗವಿಸಿ ಹಿಂಗದೆ ಛಲನ ಹಿಡಿದು ನಡೆಕೊಂಡನಾಗಳ್‌ (ಸಿದ್ಧರಾ. 
೬-೩೮); ಕುಮಾರನ ರಣವಿಜಯನಾಗೆಂದು ಬಿರುದಾವಳಿಯನಂಗನಿಸುತ್ತ 
ಮಂಗಳರಭಸ ಮೊಳಗುತಿರೆ (ಕುವ್ಯಾದ್ರೋ. ಪರಿ. ೨೭೮). ಅಂಗಯಿಸು: 
೨. ನೋಡೆನೆ ಕಣ್ಣಳಂಗಯಿಸಲಾರ್ಪೊಡೆ ಗಂಡರ ಗಾಡಿಗೊಲ್ಲುಮಾತಾಡೆನೆ 
ಬೆಂದ ಬಾಯ್‌ ಪೆಜರ್ಗೆ ಮಚ್ಚಿ ಮುಸುಂಕದೊಡೆ (ಅನಂಪು. ೮-೨೭). 
೫. ಅಂಗಜಾರಿಯ ಭವನಮಂ ಕಂಡು ಭೇತಾಳಿಯಂಗಯಿಸಲಮ್ಮದೆ 
ತಲೆವಾಗಿಲೊಳ್‌ ನಿಂದು ತಲೆದೂಗುತಿರ್ದುದಾಗ (ಸಮ್ಯ ಕೌ. ೫-೪೨). 
೯. ಒಪ್ಪುವಂತೆ ಮಾಡು: ತ್ರಿಪಥಗಾಮಿನಿಯಾಗಿದನುಡುಗು ಭೋಂಕ 
ನೆಂದಂಗಯಿಸಿ ಗಂಗೆಯನೀಕ್ರಿಸುತ್ತಗಜೆಗೂಡಿ (ಸದ್ಮರಾ. ೧೦-೨೧೨). 
ಅಂಗೆಯ್ಸು : ೩. ತನಯ ಬಹುವಿದೈಗಳುಮಾ ಜನಪದರಾಜ್ಯಮುಮಿ 
ವಿರ್ದುವಿವಜಕೊಳ್‌' ನಿ€ನಿಂ ಮನಮೊಲ್ಲುದನಂಗಯ್ಸೆನಲನುನಯದಿಂ 
ದಂದು ತಾಳ್ವಿದಂ ವಿದ್ಯೆಗಳಂ (ನೀಮಿಪು. ೪-೪). ಅಂಗೈಸು: ೧. ಪ್ರಾಣ 
ಪ್ರಕೃತಿಗಳ ಕಳೆಯ ಲಿಂಗವೆಂದಜಕಿದು ಅಂ ಗೈಸಿ ಅನುಭವಿಸಬಲ್ಲ 
ವರ ಲೆಂಕ ನಾನಾಗಿಪ್ಪೆನಯ್ಯ (ದೇದಾಪ್ರ. ೧೨೪-೧೧೪) ; ಅಂಗಾಶ್ರಮ 
ವಳಿದು ಲಿಂಗಾಶ್ರಮವಾದ ಬಳಿಕ ಆ ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗ 
ಕ್ರಿಯೆಯೆಂಬುದನಂಗೈಸರು ನೋಡಾ (ಚೆನ್ನವ. ೬-೩). ೨. ಕೆಡು 
ವೈಶ್ವರ್ಯಕೋಸುಗ ಕೊಲೆಗೆಲಸಕಂಗೈಸಿ ನರಕದೊಳಿಳಿವುದನುಚಿತ 
(ಜೀವಂಚ. ೪-೯೫) ; ದುರಾತ್ಮರು ಬೇರುಗೊಲೆಗಂಗೈಸಿದರು ಕುರುವಂಶ 
ಸುರಕುಜದ (ನಿಭಾಗ. ೩-೧-೧೧); ೪. ಆವ ನೇಮವಾದರೇನು ಹೇಮ 
'ವಿಲ್ಲದಂಗೈಸಬಹುದೆ . . . ಬೇಡುವವರ ನೋಡಿ ನೋಡಿ ಈಯಲಿಲ್ಲದ 
ವನ ಜೀವನವದೇತಕೊ (ಬಸವ. ೪೩೮) ; ಸುರಿವ ಮುತ್ತುಗಳಂ ಕಾರ 
ಮುಂಬನಿಯ ತಂದಲೆಂದು ಬಂದು ನುಂಗಲಂಗೈಸುವ ಚಾದಗೆಯ ಮಜಕಿ 
ಗಳುಮಂ (ಕಬ್ಬಿಕಾ. ೨೩೪) ; ಎಲೆಲೆ ಪಾತಕಿ ಹೆಣನ ಹೊಯ್ದರೆ ಬಲು 
ಗಡಿಯ ನೀನೆಂಬರೇ ಸುಡು ಹೊಲೆಯರಿದಕಂಗೈಸುವರೆ ತಾ ರಾಜಸೂನು 
ಗಡ (ಕುವ್ಯಾದ್ರೋ. ೧೯-೩); ಶರೆಧಿಯೊಳ್‌ ನೀರಾಟವಾಡಲುಜ್ಞುಗಿ 
ಸುವಂ ಸಿಡಿಲ ತೊಡಲಂಗೈಸುವಂ (ಚೆಬಪು. ೩೮-೧೭). ೫. ಮುಂಗಾರ 
ಮುಗಿಲೊಡ್ಡಿ ನಂತೆ ಮದಂಗಳಿಗಂಗೈಸುವ ತುಂಬಿನಿಂಡ (ಕಂನನಿ. 
೨-೫೬). ೬. ಕಾಳೆಗದೊಳಂಗೈ ಸಲಮ್ಮದೆ ಬಾಲಕನ ನೂಕಿದಿರಲಾ 
(ಕುವ್ಯಾದ್ರೋ. ೮-೨೪). ೭, ಶಾಂತಿಶೃಂಗಾರಂಗಳೆರಡುಮಂಗೈಸುವಿನಂ 
ಸಿಂಗರಕಿನಿಯನ ದಿಟ್ಟ ನೆರಂಗೆಯೆ ತಾಂ ಪೊಣ್ಮೆ ಪೂಣ್ಣು ಪೊಂಗಿತ್ತಾಗಳ್‌ 
(ಚಿಕವಿ. ೬-೨೪೨ವ, ೨೪೩). ೮. ತುಡುಕಿದಲ್ಲದೆ ಮಾಣಿನೆಂದಂಗೈಸಿದಳು 
ಮಾಯೆ ( ಪ್ರಭುಲೀ. ೭-೮೫). ಅಂಘವಿಸು : ೧. ನಮಗೆ ದೀಕ್ಷೆಗೊಳಲು 
ಅಂಘವಿಸಿ ತಕ್ಕ ದಿನವಂ ಬೆಸಸಿ (ತುರಂಗ. ೮೧-೫). ೫. ಅಂಘವಿಸಿದನು 
ಬಳಿಕ ರಿಪುಗಳ ನುಂಗುವತಿಬಲದಾಯತದಲುರಿಗಂಗಳಲಿ (ತೊರರಾ. 
೬-೨೮-೭). ತುಪ್ಪ ತೈಲಂಗಳನ್ನರಮನೆಗೆ ತರುವರಂ ಬರುವರನಂಘವಿಸಿ 
ವಿಡಿದವರೆ ಬಿಟ್ಟಿ ಗಂ ಪೊಯ್ಸರ್‌ (ತುರಂಗ. ೮೨-೩). ೬, ಮುಂಗುಡಿಯ 


ಅಂಗನೈ ಕಲ್ಯ ೧೫ 


ಮುಜ್‌ದೌಕಿ ಭೀಮಂಗಂಘವಿಸಿದನು ಕ್ಷೇಮಧೂರ್ತಿ (ಕುವ್ಯಾಕ. ೨-೧೬) | | 
ಒತ್ತಿ ಮುಂದಕೆ ತೂಳಿ ದೇವಿಗಗತ್ಯದಿಂದಂಘವಿಸೆ ಹೂಂಳ್ಳತಿವೆತ್ತು) | 
ಘರ್ಜಿಸಲುದಿಸಿತುರುಚಾಮುಂಡತರೆ ಶಕ್ತಿ (ಅಂಬಿಕಾ. ೧೮-೫೯). ಸ 
ಆ ಶ್ರ ಯಿಸು; ಹಿಡಿ: ಅಂಘ[ನಾಣಂ. ಆಂಗ]ನಿಸುವುದು ಬಂದ 
ಬಟ್ಟೆಯ ಸಂಗದಲಿ ನೀವೆನಲು (ತೊರರಾ. ೪-೧೦-೨೬). ಅಂಘೈಸು: 5 
೨. ನೆಲನ ರಾಜ್ಯಶ್ರೀಯ ತುಜುಬಿಂಗಳುಕದಂಘೈಸಿದ ವಿರೋಧಿಯ 
ಲಲನೆಯರ ಶ್ರುತಿಪತ್ರ ಸೀಳಲಿ (ಕುವ್ಯಾಕ. ೨೧-೨೩) ; ಮೊದಲೇ ಕಾಳ 
ಗಕ್ಕಂಘೈಸ ಸಲ್ಲದು (ತಿಮ್ಮಶಾಂ. ೩-೪೫) ೪. ರಾಜಸೂಯದ ಹದನ 
ನಂಘೈಸುವರದಾರೀ ವರ್ತಮಾನದಲಿ (ಕುವ್ಯಾಸ. ೨-೧೫) ; ಕೊರಳಿನ 
ಬಲುಹನಣಜಕಿಯದೆ ಗಿರಿಯ ಹೊಜಲಂಘೈಸುವರೆ ಭಟರು (ಕುವ್ಯಾದ್ರೋ. 
೪-೫೪) ; ಅವರಿಆಿತಕಂಘೈಸಿದರೆ ತೋಣುವೆನೆನ್ನ ಕೈಗುಣವ (ತೊರರಾ. 
೫-೪-೨), ೬, ಅವನಂಘೈಸುವನು ಪಾರ್ಥ ನೊ ಪಾವಮಾನಿಯೊ 
ನಾವು ನಾಲ್ವರು ಕಾಳಗದೊಳಂಫೈಸುವೆವು ಬಿಡು! 
ಬಿಡು ಸರೋವರವ (ಕುವ್ಯಾಗ. ೪-೫೭). ೧೧. ಎದುರಾಗಿ ನಡಸು: | 
ಆರ ರಥವಿದು ಸೈನ್ಯಪಾರಾವಾರಕಿದನಂಘೈಸುವನು ತ್ರಿ ಪುರಾರಿಯೋ 15! 
(ಕುವ್ಯಾದ್ರೋ. ೪-೫೯). 
[ಅಂಗ್ಮ? + -ಇಸ್ಕು. 
ವಣೇ0, ಅಂಗವಿಣೇಂ] 
ಅಂಗವೈಕಲ್ಯ (ನಾ). ಶರೀರದ ಯಾವುದಾದರೂ ಅವಯವ ಊನ 
ವಾಗಿರುವುದು ; ಅಂಗದ ಕೊರತೆ. [ಅಂಗ್ಯ + ವೈಕಲ್ಯ] 
ಅಂಗವ್ವೆ (ನಾ). ಒಂದು ಹೆಸರು: ಅಜ್ಜವ್ವೆ ಪೆರ್ಗಡೆ (ಸೌಇಇ. ೫-1, 
೯-೪೫ ; 862). [ಅಂಗ್ಯ? + ಅವ್ವೆ) 
ಅಂಗಶಾಸ್ತ್ರ (ನಾ). ಮುಖ್ಯವಾದ ಶಾಸ್ತ್ರಕ್ಕೆ ಅಂಗವಾಗಿರುವ ಶಾಸ್ತ್ರ. 
[ಅಂಗ್ಯ + ಶಾಸ್ತ್ರ) | 
ಅಂಗಶುದ್ಧಿ (ನಾ). ೧. ಶರೀರ ನೈರ್ಮಲ್ಯ. ೨. [ಅಶಿಷ್ಟ] ಹೊಡೆತ ; !25 
ಬಡಿತ: ಚೆನ್ನಾಗಿ ಅಂಗಶುದ್ಧಿಯನ್ನು ಮಾಡಿದನು (ಸ್ಕಾಂಡರ್‌). | 


(ಕುವ್ಯಾಶ, ೧-೨೯). 


॥ ತೆಲು. ಅಂಗವಿಂಚು. / ಮರಾ. ಅಂಗ 


20 


[ಅಂಗ್ಯ + ಶುದ್ಧಿ] 
ಅಂಗಶೋಧನೆ (ನಾ). - ಅಂಗರುಡತಿ (ಕಿಸಂಗ್ಲಾ). 
[ಅಂಗ್ಳ * ಶೋಧನೆ] 
ಅಂಗಸಂಗ (ನಾ). ಕೂಟ; ಸಂಭೋಗ : ನಿನ್ನಂಗಸಂಗಮನಗಲ್ಲಾಯ್ತು 
ಪಲಕಾಲಂ (ಜೈಮಿಭಾ. ೨೩-೫೯). [ಅಂಗ್ಯ + ಸಂಗ] 
ಅಂಗಸಂಗಿ (ನಾ). [ನೀತ್ಸೆ] ಶರೀರವ್ಯಾಮೋಹವುಳ್ಳವನು : ಶರೀರ | I 
ರೂಹಿಸಿದ ರೂಹಿಂಗೆ ಮಾಯದ ಬಲೆಯಲ್ಲಿ ಸಿಲುಕಿ ಆಂಗಸಂಗಿಗಳೆಲ್ಲರೂ | 
ಮಹಾಘನವನಜಆಿಯದೇ ಹೋದಿರೋ (ಅವಚಂ. ೮೪೧). | 
(ಸಂ. ಅಂಗಸಂಗಿನ್‌ (ಅಂಗ್ಯ * ಸಂಗ + -)] [35 
ಅಂಗಸಂಜ್ಞೆ (ನಾ). ಕಣ್ಣು, ಬೆರಳು ಮೊದಲಾದವುಗಳನ್ನು ಅಲು | 
ಗಿಸಿ ಮಾಡುವ ಸನ್ನೆ. “ಅಂಗೈ + ಸಂಜ್ಞೆ) 
ಅಂಗಸಂಸಾರ (ನಾ). ಶರೀರಸಂಬಂಧವಾದ ವ್ಯಾಪಾರ: ಅಂಗ 
ಸಂಸಾರ ಲಿಂಗದಲಜತು, ಕಾಯವೆಂಬ ಸಂದು ಸಂಶಯವಿಲ್ಲದೆ ನಿಸ್ಸಂದೇಹಿ i 
ಯಾಗಿಪ್ಪನು ನೋಡಾ ಬಸವಣ್ಣನು (ಅವಚಂ. ೮೯೮). 
[ಅಂಗ್ಯ + ಸಂಸಾರ] 
ಅಂಗಸಂಸಾರಿ (ನಾ). ಶರೀರಸಂಬಂಧವಾದ ವ್ಯಾಪಾರದಲ್ಲಿಯೇ 
ನಿರತನಾಗಿರುವವನು : ಕಲ್ಪಿತದುದಯ ಸಂಕಲ್ಪಿತದ ಸುಳುಹು ಪವನ 
ಭ್ರೇಡವನಜ್‌ಯದೆ ಪ್ರಾಣಲಿಂಗವೆಂಬುದು ಅಂಗಸಂಸಾರಿ ಜಂಗಮ 
ವೆಂಬುದು ಲಿಂಗಸಂಸಾರಿ (ಅವಚಂ. ೨೨೧). 
(ಸೆಂ. ಅಂಗಸಂಸಾರಿನ್‌ (ಅಂಗ್ಳ * ಸಂಸಾರ + -)) 


30 


| 


45 


| ಅಂಗಳ್ಕ 


| 40 
[3 
[| 


ಅಂಗಳ್ಳ 


ಅಂಗಸಂಸ್ಕಾರ (ನಾ). ಮೈೆ ಯನ್ನು ಅಂದಗೊಳಿಸುವ ಸ್ಟಾ ನ ವಿಲೇ 
ಪನ, ಅಲಂಕಾರ ನ ಉಪಚಾರ. [ಅಂಗ್ಯ + ಸ್ಯಾ 

ಅಂಗಸಸಿ (ನಾ). ಮುಖ್ಯವಾದ ಪೈರು ಅಲ್ಲದ, ಬೇಕಿಯ ಪೈರು 
(2): ಆ ಗಡಿಯಿಂದೊಳಗುಳ ಮನೆ ಮನೆತಾಣ ಅಂಗೋಡು ಅಂಗಸಸಿ 
ನೆಲ ಹೊಲ ಮರ ಫಲ... ಸರ್ವಾಂಗೋಡು ಸಹಿತವಾದ (ಕ. 11, 
೭-೧೯ ; 1527). “ಅಂಗಫಲ'? ಪರಾ. [ಅಂಗ್ಕ + ಸಸ್ಕಿ] 

ಅಂಗಸಾಸ್ಸಿ (ನಾ). ಕಣ್ಣಾರೆ ಕಂಡ ಸಾಕ್ಷಿ; ಅನುಭವ (ಸ್ಯಾಂಡರ್‌). 
. [ಅಂಗ್ಯ * ಸಾಕ್ಷಿ] 


| ಅಂಗಸಾಧಕ (ನಾ). ೧. ಇ ಅಂಗಸಾಧನೆ. ೨. ಅಂಗಸಾಧನೆಯನ್ನು 


ಮಾಡಿದವನು. [ಅಂಗ * ಸಾಧಕ] 


| ಅಂಗಸಾಧನೆ (ನಾ). ವ್ಯಾಯಾಮ : ಕೂಡಲೇ ನೆಟ್ಟಗೆ ಗರಡಿಯ ಮನೆಗೆ 


ಹೋಗಿ ಮೈಗೆಲ್ಲಾ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಂಡು ಅಂಗಸಾಧನೆ 
ಯಲ್ಲಿ ನಿರತನಾಗುತ್ತಿದ್ದನು (ಕೃದೇವ. ೧೦). [ಆಂಗ್ಲ ಸಾಧನೆ] 

ಅಂಗಸೂತ್ರ (ನಾ). ನಾಡಿ (ಸ್ಯಾಂಡರ್‌). [ಆಂಗ್ಕ * ಸೂತ್ರ] 

ಅಂಗಸೋಂಕು (ನಾ). [ವೀಕೈೈ) ಲಿಂಗವನ್ನು ಧರಿಸುವ ಒಂದು 
ಸ್ಥಾನ; ಎದೆ: ಕಂಕುಳಿಂಬುದು ಕವುಚಿನ ತವರುಮನೆ ಕರಸ್ಕಲವೆಂ 
ಬುದು ಕೈಳೆಟ್ಟ ಹುಣ್ಣು. ಅಮಳೋಕ್ಕವೆಂಬುದು ಚಾಯ ಬಗದಳ. ಅಂಗ 
ಸೋಂಕೆಂಬುದು ಪಾಪದ" ತವರ್ಮನೆ (ಅವಚಂ. ೪೨೪) ; ಅಜ್ಞಾನ 
ಅಳಿಯದೆ ಕಕ್ಷೆ, ಕರಸ್ಕಲ, ಅಮಳೋಕ್ಯ, ಅಂಗಸೋಂಕು, ಉತ್ತಮಾಂಗ, 
ಕಂಠವೆಂಬ ಆರುಸ್ಥಾನದಲ್ಲಿ ಅಂ£ಲಿಂ]ಗವ ಧರಿಸಿಕೊಂಡಿಪ್ಪವರೆಲ್ಲರು 
(ಪ್ರಭುವ. ೨೨೮-೧೬೪ ಟೀಕು). [ಅಂಗ್ಯ + ಸೋಂಕ್ಕು) 

ಅಂಗಸ್ಥಲ (ನಾ). [ವೀಶೈ] ಶಿವತತ್ತ್ವವು ಸ್ವಶಕ್ತಿಯ ಸ್ಫುರಣೆಯಿಂದ 
ತಾಳಿದ ಎರಡು ಪ್ರಕಾರಗಳಲ್ಲಿ ದು: ಸ ಕಮ್ನಾಜನಾದ ಬೀಸಿ 
ಮಡಿವಾಳನಾದ . . . ಇದು ಕಾರಣ, ಕೂಡಲಸಂಗಮದೇವಾ, ಅಂಗ 
ಸ್ಮಲನನಜಸದವನೇ ಕುಲಜನು (ಬಸವ. ೫೯೧) ; ಅಖಂಡ ಪರಿಪೂರ್ಣ 
ಗೋಳಕಾಕಾರ ಮಹಾಲಿಂಗವು ತನ್ನ ಸ್ವಲೀಲೆಯಿಂದ : ಲಿಂಗಸ್ಥ ಲ ಅಂಗ 
ಸ್ಥಲವೆಂದು ಎರಡು ಪ್ರ ಪ್ರಕಾರವಾಯಿತ್ತು. "(ಟಿ (ವ. ೧೨-೩೭ ಟಿ); ಅಂತು 
`ತನ್ನ ಸ್ವಲೀಲೆಯಿ ವೆ ಲಿಂಗಾಂಗವೆರಡಾಗಿ ಪೂಜ್ಯ ಪೂಜಕನಾದುದು 
ಒಂದೇ "ನಸ್ತು. ಅಂತು ಶಿವಾಂಶಿಕನಾದ ಆತ ನೇ ಆ ಲಂಗಕ್ಕೆ ಅಂಗವಾದು 
ದಾಗಿ ಅಂಗಸ್ಸಲವೆಂದು ಹೇಳಲಾದುದು (ಅಂಗಲೀ. ೪೦). ಐ ಏಕೋ 
ತ್ತರ ಶತಸ್ಕಲಗಳಲ್ಲಿ ಅಗಸ್ಟ ಲಕ್ಷ ಸೇರಿದವು ೪೪. " ಏಕೋತ್ತರ 
ಶತಸ್ಸಲ?', " ಲಿಂಗಸ್ಥಲ'? ಪರಾ. [ಅಂಗ್ಯ * ಸ್ಥಲ] 

ಅಂಗಹಾರ (ನಾ). [ನಾಟ್ಯ] ಅಂಗಗಳನ್ನು ಉಚಿತ ರೀತಿಯಲ್ಲಿ 
ಚಲಿಸುವುದರಿಂದ ಭಾವಗಳನ್ನು ವ್ಯಕ್ತಪಡಿಸುವುದು ; ಅಭಿನೆಯ 
ಮುದ್ರೆ : ಭರತಾಗಮದೊಳ್‌ ಮೂವತ್ತೆರಡೆನೆ ನೆಗಟ್ಬಂಗಹಾರಮುಂ 
(ಆದಿಪು. ೯-೨೯). ([ಸಂ.) 


| ಅಂಗಹೀನ (ನಾ). ಅಂಗದಲ್ಲಿ ಕೊಕಿಯುಳ್ಳವನು ; ವಿಕಲಾಂಗ. 


[ಅಂಗ್ಯ + ಹೀನ] 

"ಅಂಗುಳ್‌? ನೋ. 

ಅಂಗಳ, ಅಂಗಳ್ಳು (ನಾ). ೧. ಮನೆಗೆ ಸೇರಿರುವ ಆವರಣವುಳ್ಳ 
ಅಥವಾ ಇಲ್ಲದ ಬಯಲು: * ಅಂಗಳಮೆಂದಂಗಣಕ್ಕೆ ನಾಮಂ? 
(ಕವಿಕಂ. ೨೬೪) ; ಸತ್ಯಶರಣರ ಆಂಗಳದೊಳಗೆ ಬಿದ್ದ Gris dsc 
ಡಿಪ್ಪೆ (ಶೂನ್ಯಸಂ. ೧೨೩-೫) ; ಛಿಂಗವಿರಹಿತರಂಗಳವ ಮೆಟ್ಟದಿರಬೇಕು 
(ದೀ ಕ್ಲಾ ಬೊ. ೯೨-೧೪); ಕಿಣುವರೆಯದಂದಂಗಳದೊಳಾಡುತಲು 
ಹರಿಯಿರಲು (ಸಾಳ್ವಭಾ. ೧೧-೪೩) ; ಅರಮನೆಯ ತಲೆವಾಗಿಲಿನಂಗಳ 
ಮುಮಂ ಬೆಂಗಳೆದು (ಚಿಕವಿ, ೬-೧೧೮ವ) ; ತಿಂಗಳು ಹೋದರೂ ಅಂಗಳ 


ಅಂಗಳ್ಳೆ 


ದಾಟಲಿಲ್ಲ (ಗಾದೆ). ಅಂಗಳ್ಳು: ಹೈಗರೆ ಮನೆಗಳ ಮುಂಜಿ ಅಂಗಳು 
ವೊಂದು ಚಪ್ಪರಸಹಿತ ಇರುತ್ತದೆ (ಕಭಾಗೆ. ೮೫) ; ಮಸೀದಿಯ ಒಳ 
ಮೈಯಲ್ಲಿ ವಿಸ್ತಾರವಾದ ಅಂಗಳಿನೊಳಗೆ (ಕಛಾಗೆ. ೫೩೬). 

[P ‘ಅಂಗಣ? ಶಬ್ದದ ನಿಸ್ಪತ್ತಿಭಾಗವನ್ನು ನೋಡಿ] 


ಅಂಗೆಳೆ (ನಾ). ಕೆಂಡ: ಮಂಗಳದ ಬೆಳೆಗೆಯ್ಯ ಲಕಟಕಟಂಗಳದ ಮಳೆ | 5 


ಗಜದ ತೆಜನಾಯ್ತು (ನಿಭಾಗ. ೧೦-೨-೯). (ಸಂ, ಅಂಗಾರ] 
ಅಂಗಳತಳಿ (ನಾ). ಅಂಗಳಕ್ಕೆ ನೀರು ಚಿಮುಕಿಸುವುದು; ಅಂಗಳ 
ವನ್ನು ಸಾರಿಸುವುದು: ಅಂಗಳತಳಿಯನ್ನು ಹಾಕಿ ರಂಗವಾಲಿಯಿಂದ 
ಗೋಪದ್ಮಗಳನ್ನಿಟ್ಟು ಅಂಗಳವನ್ನು ಶೃಂಗರಿಸಿ (ನಿಜಯ. ೧೦೬). 
[ ಅಂಗಳ + ತಳ್ಳಿ] 10 
ಅಂಗಳಾಂತಿರೋಗ (ನಾ). ಶ್ವಾಸಕೋಶಗಳ ಊತ; ಬಾವು 
(ಕಿಸಂಗ್ಲಾ). [€ ಅಂಗುಳ್‌ +? ೬ ರೋಗ] 
ಅಂಗಳಿಸು (ಕ್ರಿ). “ಬಾಯಿತೆರೆ” (ಜಾನಕೋ).. 
[ಅಂಗಳು (ಆ ಅಂಗುಳ್‌) + -ಇಸ್ಮು] 
ಅಂಗಳು "ಅಂಗುಳ್‌? ನೋ. 15 
ಅಂಗಳ್ಕು " ಅಂಗಳ? ನೋ. 
ಅಂಗಾಂಗಿಕೆ (ನಾ). ((ಉದಯಾದಿತ್ಯಾಲಂಕಾರ'?ದ ಮೇರೆಗೆ) 


ಅಂಗಾರಮಣಿೆ 


ಸಹ ವರ್ಷ ೧ ಕ್ಕೆ ಬಹ ಅಕ್ಕಿ ಆಂಗಡಿಯ ಹೊರಿಗೆಯ ಬಳ್ಳೆ ಅಯ್ವತ್ತರ 
ಲೆಕ್ಕದ ಅತ್ಸಿ ಮೂಡೆ ೨೪ (ಎಇ. ೫೫, ೯೪-೪೪ ; 1556). " ಅಂಗಡಿ 
ಯಿಕ್ಕು?, "ಅಂಗಡಿಯಿಡು' ಪರಾ. 

(ದೇ. 1 ತಮಿ, ಅಜ್ನಾಡಿ; ಮಲ. ಅಜ ್ವಾಡಿ; ತುಳು. ಅಂಗಾಡಿ; 
ಕೊಡ. ತೆಲು. ಅಂಗಡಿ; ಕೋಲಾ. ಅಂಗಡಿ; ನಾಯ್ಕಿ. ಅಂಗಾಡಿ; 
ಪರ್ಜಿ. ಅಂಗೋಡ್‌ - ಅಂಗಳ, ~ ಅಂಗಣ?] 


| ಅಂಗಾತೆ "ಅಂಗತ್ತ' ನೋ. 
ಅಂಗಾದಿ (ನಾ). ಒಬ್ಬ ಅಧಿಕಾರಿಯ ಅಥವಾ ಒಬ್ಬನ ಹೆಸರು(?): 


ಮೂನೂವ್ವ ೯ರು ಸ ಣಿಯುಂ ಆಂಗಾದಿಯಾವ್ವಿಳ್ಗೆ ಲ್ಲ ಯಮಳಳಣ್ವರೆನ್ವ 


- ಇವರಾನುಳ್ಳಿಟ್ಟ ಮೂನೂರ್ವ್ವರುಂ (ಎಕ. ೫, Rds ೧೬-೪; 1). 


[1] 


ಅಂಗಾರ (ನಾ). ೧. ಕೆಂಡ: ಹಿಂದಿರುವ ಹಗೆಯಾಗ ಅಂಗಾರವಾಯ್ತು 


(ಗಡಿ ೪೧-೧೭). ೨. “ ದೇವರ ಧೂಪಾರತಿಯ ಬೂದಿ ; ಬೆಂಕಿ” 
(ಜಾನಕೋ) : ದನಗಳಿಗೆ ಜೇನೆ ಬಂದರೆ ಭಟ್ಟರ ಅಂಗಾರದಿಂದ ಅನಕ್ಕೆ 
ಗುಣವಾಗುತ್ತಿತ್ತು (ಹಬ್ಬಿಬ. ೨೫). ೩. ಇದ್ದಲು. ೪. ದೇವರ 
ಧೂಪಾರತಿಯ ಕೆಂಡವನ್ನು ನೀರಿನಲ್ಲಿ ಆರಿಸಿ ಅದರಿಂದ 
ಮಾಧ್ವರು ಹಣೆಯಲ್ಲಿ ಧರಿಸುವ ಕರಿಯ ಊರ್ಧ್ವರೇಖೆ: 


ಸಂಕೀರ್ಣವೆಂಬ ಕಾವ್ಯಾಲಂಕಾರದಲ್ಲಿ ಒಂದು ಬಗೆ: ಮುಖ 

ಚಂದ್ರನಿಂ ಕುಮುದಮೊಳ್ಬಾಯ್ತೆಂಬುದಂಗಾಂಗಿಕಂ (ಉದಯಾ. ೬೬). 
[ಸಂ.] 

ಅಂಗಾಂಗಿಭಾವ (ನಾ). ಅಂಗಕ್ಕೂ ಅದು ಯಾವುದರ ಅಂಗವಾ 

ಗಿದೆಯೋ ಅದಕ್ಕೂ, ಎಂದರೆ ಅಂಗಿಗೂ, ಇರುವ ಪರಸ್ಪರ! 


ಸಂಬಂಧ; ಸಾಮಾನ್ಯ-ಮುಖ್ಯ ಎಂಬ ಭಾವ; ಘುಪರಾಯ ಬ. 


ಉಪಕಾರಕಭಾವ. [ಅಂಗ್ಯ ಅಂಗ್ಲಿ * ಭಾವ] 


ಅಂಗಾಡಿ, ಅಂಗಡಿ (ನಾ). ೧. ಪದಾರ್ಥಗಳನ್ನು ಮಾರುವ ಮನೆ|25 


ಅಥವಾ ಸ್ಥಳ; ವಿಕ್ರಯಶಾಲೆ : ಅಂಗಾಡಿಯುಳಿರ್ಮ್ಮಾನ(ಮೆಣ್ನೆಯು] 
ಮುಮರಿಸಿನಮುಂ (ಕಣ. 3, ೨-೧೧: 699); ಅಂಗಡಿ : ೧. “ಪಣ್ಯಂ, 
ವಿಕ್ರೆಯಶಾಲಾ, ಆಪಣಃ, ವಿಪಣಿಃ-ಈ ೪ ಅಂಗಡಿ? (ಹಲಾಯು. ೫೦- 
- ನೆಲ್ಲಂ`ಪುರಿದು ಮಾಣದೆ ಕಾಣದಂತಿರಿಸಂ[ಪಾಠಾಂ. ಸುಂ]ಗಡಿ 
ಯೊಳ್‌ (ಕವಿರಾ. ೨-೧೩೫) ; ದೇವರ್ಗ್ಗೆ ಅಂಗಡಿದಪ್ಪದೊನ್ನು ಮಾನ 
ಲೆಕ್ಕದೆ ಸೊಂಟಗೆ ಜೋಳಮಂ ಕೆಎಟ್ಟಿರ್‌ (ಸೌಇಇ. 2-1, ೧೧೬-೩೯ ; 
1075) ; ಭಂಡಮಿಲ್ಲದಂಗಡಿಯುಂ ಗಂಡನಿಲ್ಲದ ಸತಿಯುಂ (ಧರ್ಮಾಮೃ. 
೧-೬೫ವ); ಯಮನಂಗಡಿಯ ಪಸರವಿದೆನಲು ಮೌಆಕಿದುದು ಕೂಡೆ ರಣ 
ಭೂಮಿ (ಕುವ್ಯಾಕ. ೧೫-೩೦); ಕಟುಕರಂಗಡಿಯಂತೆ ರಣರಂಗ ಸಲೆ ಜಿಗು 
ಪೇಯ ತೋಜಕಿಸಿತು (ಮೋಹತ. ೪೦-೬೭) ; ಅಂಗಡಿ ಮಾರಿ ಗೊಂಗಡಿ 
ಹೊದ್ದ ಹಾಗೆ (ಗಾದೆ). ೨. ಹೊರಗಿನ ಆಡಂಬರ; ತೋರಿಕೆ: ಬಹಿ 
ರಂಗ ಮಿಂಚಾಗಿ ನುಡಿ ನಡತೆ ತಿಳುಸಿ ಅಂಗಡಿ ಅಧಿಕವಾಗಿ ರಚಿಸಿದರೇ 
ನಾಹದೋ (ವಿಸಾಸು. ೨-೮೭-೧). ೩. ಒರಳಿನ ಕುಳಿಯ ಸುತ್ತಣ 
ಪ್ರದೇಶ: ಈ ಒರಳಿನ ಅಂಗಡಿ ಆಗಲವಾಗಿಲ್ಲ (ರೂಢಿ). ಅಂಗಡಿಯ 
ಸಿಕ್ಕು - ಬಯಲಿಗೆ ಎಳೆ; ಬೀದಿಗೆ ಎಳೆ: ಅರಸ ಕೇಳೆನ್ನನಿಷ್ಟಂಗಡಿಯ 
ನಿಕ್ಕುವರೆ ಸರಿಯ ಗರತಿಯರೊಳಗೆ ಸತ್ತ ಸಾವಾಯ್ತು (ಸಾರಂಗ. ೨೦-೧). 
ಅಂಗಡಿಯಲವಡ (- ಅಂಗಡಿಯ + ಅಲವಡ) - ಅಂಗಡಿಬೀದಿಯಲ್ಲಿ 
ಅಲೆಯುವವನು : ಈತನಂಗಡಿಯಲವಡಂ(ಪಾಠಾಂ. ಗದಿಯಲವಟು ; 
ಗಡಿಯಲವಟು] ಪೆಜುಕಿ ತಿಂದು ಬಾಲಸ್ಟೊಂ (ವಡ್ಡಾರಾ. ೪೧-೧೩). 
ಅಂಗಡಿಯ ಹೊರಿಗೆಯ ಬಳ್ಳ - ಅಂಗಡಿಯಲ್ಲಿ ಬಳಸಲು ಅಂಗೀ 
ಕೃತವಾದ ಅಳತೆಯ ಬಳ್ಳ: ಯೀ ಹೊನ್ನಿಗೆ ಯೆರಡು ಬೆಳೆಯಲು 


೧೪೧); 


120 
1 
| 


ರಾಯರ ಸನಾತನಿ ಬಾಲಮಿತ್ರ ಅವರಿಗೆ ದೇವರ ಅಂಗಾರ ಕೂಡ ಹಚ್ಚಿ 
ಹೋದ (ನಿರಾಭ. ೬೪-೭) ; ವೈಷ್ಣವರ ಮಕ್ಕಳಿಗೆ ಅಂಗಾರವೇ ಬಂಗಾರ, 
ಸ್ಮಾರ್ತರ ಮಕ್ಕಳಿಗೆ ಗಂಧವೇ ಚಂದ (ಗಾದೆ). ೫. ಮಂಗಳಗ್ರಹ. 
೬. ಔಂಗಾಲ (೦೩೯೬೦೩) ; ನಿಜವಾದ ವಜ್ರವು ಬರೀ. ಅಂಗಾರದ 
ಪರಮಾಣುಗಳ ಸಮೂಹವಾದುದರಿಂದ ಆವು ಎಕ್ಸ್‌ರೇಗೆ ಸಂಪೂರ್ಣ 
ಪಾರದರ್ಶಕಗಳು (ಎಕ್ಸ್‌ರೇ. ೫೪); ಇದ್ದಲುಒಲೆಯಲ್ಲಿ ಹೊಗೆಯೇಳ 
ದಿದ್ದರೂ, ಸರಿಯಾಗಿ ಉರಿಯಡೆ ಅಂಗಾರ ಉತ್ಪನ್ನವಾಗಿ, ವಾಯು 
ಸಂಚಾರದ ವ್ಯವಸ್ಥೆಯಿಲ್ಲದಿದ್ದರೆ ವಾತಾವರಣ ವಿಷಮಯನಾಗುವ 


ಸಂಭವವಿದೆ (ಅಡುಸೌ, ೧೬). [ಸಂ.] 
ಅಂಗಾರಕ (ನಾ). ೧. ಕೆಂಡ. ೨. ಮಂಗಳಗ್ರಹ; ಕುಜ. 
೩. - ಅಂಗಾರ ೪: ಅಂಗವಸ್ತ್ರ ಇಲ್ಲದಿದ್ದರೆ ಅಂಗಾರಕ ಇಡಬಾರದೆ 


(ಗಾಜಿ. ಕಿ). ೪. ಗರುಗದ ಸೊಪ್ಪು : 
(ಮಂಗರಾ. ೩೯-೨೮). [ಸಂ.) 
ಅಂಗಾರಕಟ್ಟು (ಕ್ರಿ). (ಉಕ) ಕಪ್ಪುಬೂದಿಯಿಂದ ಜೋಳದ 
ರಾಶಿಯ ತೇಲೆ ಸೂರ್ಯ, ಚಂದ್ರ, ಗಿಡ ಮೊದಲಾದವುಗಳನ್ನು 
ರಚಿಸು: ಕಾಳಿಗೆ ಅಂಗಾರ ಕಟ್ಟಿದರು (ರೂಢಿ). [ಅಂಗಾರ + ಕಟ್ಟು] 
ಅಂಗಾರಕೆಮಣಿ (ನಾ). - ಅಂಗಾರಮಣಿ. [ಅಂಗಾರಕ + ಮಣಿ] 
35| ಅಂಗಾರಗಂಧಿ (ನಾ). “ ಇಂಗು” (ಅನಂನಾ. ೨೦). 
[ಸಂ. ಅಂಗಾರಗಂಧಿನ್‌ (ಅಂಗಾರ + ಗಂಧ +-)] 
ಅಂಗಾರಗಡ್ಡೆ (ನಾ). - ಅಂಗರಗಡ್ಡೆ. [ಅಂಗಾರ * ಗಡ್ಡೆ] 
ಅಂಗಾರಚೂಡ (ನಾ). ೧. ಪಾರಿವಾಳ (ಓನಧಿ. ೮). ೨. ಮುಳ್ಳು 
ಮುತ್ತುಗ (ಓಷಧಿ. ೮). [ಅಂಗಾರ * ಚೂಡ] 

40| ಅಂಗಾರದಾಫಿಕೆ "ಅಂಗಾರಧಾನಿಕೆ' ನೋ. 
ಅಂಗಾರಧಾಸಿಕೆ, ಅಂಗಾರದಾನಿಕೆ (ನಾ). ಅಗ್ಗಿಪ್ಟಿಕೆ. ಅಂಗಾರ 
| ದಾನಿಕೆ: ಪೊಗೆಯುರಿವೆರಸಿದಂಗಾರದಾನಿಕೆಯಂತೆ (ಕುರಾಸಾಂ. ೮-೧೧). 


“ಗರುಗಮಂಗಾರಕಂ” 
30 ” 


[ ಸಂ. ಅಂಗಾರಧಾನಿಕಾ (ಅಂಗಾರ * ಧಾನಿಕಾ)] 
; ಅಂಗಾರಪರ್ಣಿ (ನಾ). ಖಾರವಾದ ಒಂದು ಬಗೆಯ ಔಷಧಿಯ 
451 ಗಿಡ (ಸ್ಕಾಂಡರ್‌). [ಸಂ. ಅಂಗಾರಪರ್ಣಿನ್‌ (ಅಂಗಾರ 4 ಪರ್ಣ. -)] 
| ಅಂಗಾರಮಣಿ (ನಾ). ಹವಳ (ಓಸಧಿ...)... [ಅಂಗಾರ * ಮಣಿ] 


ಅಂಗಾರವಲ್ಲರಿ 


ಅಂಗಾರವಲ್ಲರಿ (ನಾ). ೧. ಹೊಂಗೆಯ ಮರ. 
(ಅಮರ. ಟೀಕೆ).. [ಅಂಗಾರ + ವಲ್ಲರಿ] 
ಅಂಗಾರವಲ್ಲಿ (ನಾ). ಗಂಟುಭಾರಂಗಿ (ಅಮರ. ಟೀಕೆ); ಗುಂಜಿ; 
“ ಒಂದು ಬಗೆಯ ಬಳ್ಳಿ” (ಕಸ್ತೂರಿ). [ಅಂಗಾರ * ವಲ್ಲಿ) 
ಅಂಗಾರಶಕಟಿ (ನಾ). ೧. ಕರಿಯುವ ಬಾಣಲೆ, --ಬಾಂಡಲೆ, 
—ಬಾಳಿಗೆ : 4ಅಂಗಾರಶಕಟೀ, ಹಸಂತೀ, ಹಸಂತಿಕಾ-ಈ ೩ ಬೆಸಳಿಗೆ ೫ 
(ಹಲಾಯು. ೫೨-೧೫೯) ; * ಅಂಗಾರಶಕಟಯೆಂದರೆ ಬಾಣಲೆಯೆನಿಕ್ಕು? 
(ಮಂಗರಾ. ೬೩-೨೪). ೨. ಅಗ್ಗಿಸ್ಟಿಕೆ. 
[ಸಂ. ಅಂಗಾರಶಕಟೀ (ಅಂಗಾರ * ಶಕಟೀ)] 
ಅಂಗಾರಸ್ಫೋಟಕ (ನಾ). - ಅಂಗರವೋಳಿಗೆ. 
[ಅಂಗಾರ * ಸ್ಫೋಟಕ] 
ಅಂಗಾರಹೋಳಿಗೆ (ನಾ). ೬ ಅಂಗರವೋಳಿಗೆ : ಆದಕೆ ಹೊಸ ಕಣಿಕ 
ದಂಗಾರಹೋಳಿಗೆಗಳಂ ಹೊದಿಸಿ ಕೋಲಂ ಮುಚ್ಚಿ ತಣಸಿಗೆಂಡದೊಳಗೆ 
ಕೆಂಪಾಗುವಂದದಿ ಕಾಸಿ ( ಸೂಪಶಾ. ೫-೪೬). 
[ಅಂಗಾರ * ಹೋಳಿಗೆ (ಆ ಫೋಳಿಗೆ)] 
ಅಂಗಾರಾಮ್ಲ (ನಾ). 'ಇಂಗಾಲಾಮ್ಲ : ನಾವು ಒಳಕೊಂಡ ವಾಯು 
ವಿಗಿಂತ ಹೆಚ್ಚು ಅಂಗಾರಾಮ್ಲವೂ ಕಡಿಮೆ ಆಮ್ಲಜನಕವೂ ಇವೆಯೆಂದು 
ಗೊತ್ತಾಗುವುದು (ಪ್ರಾಣಿಶಾ. ೪). [ಅಂಗಾರ * ಆಮ್ಲ] 
ಅಂಗಾರಿಕ (ನಾ). ೧. ಮುತ್ತುಗದ ಮೊಗ್ಗು. ೨. ಕಬ್ಬಿನ ದಂಟು. 
[ಸಂ. ಅಂಗಾರಿಕಾ] 
ಅಂಗಾರ್ಚನೆ (ನಾ). ೧. ಪ್ರಧಾನಪೂಜೆ (ಸ್ಕಾಂತಂ). ೨. ಅಂಗಗಳ 
ಪೂಜೆ (ಸ್ಯಾಂಡರ್‌). [ಅಂಗ್ಳ * ಅರ್ಚನೆ] 
ಅಂಗಾಲ್‌, ಅಂಗಾಲು (ನಾ). ಕಾಲ ಅಡಿ; ಹೆಜ್ಜೆಯ ಕೆಳಭಾಗ ; 
ಪಾದದ ಕೆಳಭಾಗ: “ಚರಣತಳಮೆಂದೊಡಂಗಾಲೆನಿಕುಂ? (ಮಂಗರಾ. 
೯೮-೧೮) ; ನರಪತಿ ನಿನ್ನಂಗಾಲೊಳ್‌ ನರೆ ಬರ್ಪಿನಮುತ್ತರೋತ್ತರಂ 
ಪುದುವಾಖಾ (ಶಾಂತಿಪು. ೯-೫೨) ; ಅಂಗಾಲೊಳ್‌ ಮುಳ್‌ ನಡೆಯುಂ 
ತಾನೆಂತು ಮಲುಗುವನಂತು (ಸಮಪ. ೫-೬). -ಅಂಗಾಲು : ನಿನ್ನಂ 
ಗಾಲು ದಸಿ ನಟ್ಟು ನಿನಗೆ ನಡೆಯಲು ಬಹುದೆ (ಬಸಪು. ೪೪-೮); ಅಂಗಾಲ 
ತೊಳೆದೊಳಗೈತನ್ನಿರಿ (ಭರಚ. ೪-೪೬); ಆಡಿ ಬಾ ನನ್ನಯ್ಯ ಅಂಗಾಲ 
ತೊಳೆಡೇನು (ಹೆಮಪ. ೮) ; ಅಂಗಾಲಿಗೆ ತ್ರಾಣವಿದ್ದರೆ ಬಂಗಾ ಳಕ್ಕೆ 
ಹೋಗಬಹುದು (ಗಾದೆ). | 
[ಅಂಗ] (ಆ ಅಗಂ) * ಕಾಲ್‌. “ಅಗಂ” ಎಂಬುದಕ್ಕೆ " ಅಗ-? 
ನೋಡಿ. £ ಹಳಗನ್ನಡದ ವ್ಯಾಕರಣಗಳ ಮೇರೆಗೆ, ಅಡಿ ಕಾಲ್‌ 
(ಭಾಷಾಭೂ. ೧೨೯ ಉದಾ ; ಶಮದ. ೧೬೬ ಪ್ರಯೋ ; 
ಪ್ರಯೋ). ॥ ತುಳು. ಅಂಗಾರ್‌] 
ಅಂಗಾಲು "ಅಂಗಾಲ್‌' ನೋ. 
ಅಂಗಾವಬದ್ಧ (ನಾ). [ತತ್ತ ಶಾ] ಅಂಗಕ್ಕೆ ಅಂಟಿಕೊಂಡಿರುವ 
ವನು: ಶ್ರೀ ಪರಬ್ರಹ್ಮನ ಅತಿನಿಮಲವಾದ ಅಂಗಗಳನ್ನು ಆಶ್ರಯಿಸಿ 
PO ಅಂಗಾವಬದ್ಧರೆಂದು ಬ್ರಹ್ಮಾದಿ ತತ್ವೇಶರಿಗೆ ಹೆಸರು 
(ಹಸಾರ. ೧೦-೧. ಟೀಕೆ. ೫೫೫). (ಸೇ. ನಹ + ಅವಬದ್ಧ)] 
ಅಂಗಾಶ್ರಮ (ನಾ). [ವೀಶೈ) ದೀಕ್ಷೆಯಿಲ್ಲದೆ ಕೇವಲ ಜೀವಭಾವ 
ರಲ್ಲೇ ( ಇರುವ ಸ್ಥಿತಿ: ಅಂಗಾಶ್ರಮವಳಿದು ಲಿಂಗಾಶ್ರಮವಾದ ಬಳಿಕ ಆ 
'ಅಂಗಕ್ಕೆ ಲಿಂಗಾಚಾರವಲ್ಲದೆ ಅಂಗಕ್ರಿ ಕ್ರಿಯೆಯೆಂಬುದನಂಗೈಸರು ನೋಡಾ 
(ಚಿನ್ನ. ೬-೩). [ಅಂಗ್ಯೆ + ಆಶ್ರಮ] 


೨. ಹುಲಿಗಿಲಿಗಿಡ. 


ಶಬ್ದಾನು. ೩೦೬ 
೦ಎ 


20 


25 


30 


35 


40 


ಅಂಗಿ, (ನಾ). ಒಂದು ಜಾತಿಯ ಮರ: ತುಂಗಿಯಿಂ ಅಂಗಿಯಿಂ|45 


ಪೊರಲೆಯಿಂ . . . ಕಾಡೆಸೆದುದು (ನಂದಿಮಾ. ೧೩-೧೨). 


[?) 


ಅಂಗುಟಿ (ನಾ). ಪಾದದ ಹೆಬ್ಬೆರಳು 


'ಅಂಗುಟಿ 


ಅಂಗ್ಕಿ (ಗು). ೧. ಅಂಗಗಳುಳ್ಳ ; ಅವಯವಗಳುಳ್ಳ ; ಜೀಹವುಳ್ಳ. 
೨. ಮುಖ್ಯವಾದ ; ಪ್ರಧಾನವಾದ. (ನಾ). ೩. ಮೈಗೆ ತೊಟ್ಟು 
ಕೊಳ್ಳುವ, ತೋಳುಗಳುಳ್ಳ ಒಂದು ಉಡುಪು; ಕವಚ: ಹರಿ 
ಕರುಣವೆ ಅಂಗಿ ಗುರುಕರುಣ ಮುಂಡಾಸು (ಪುರಂದ. ೨-೧೫-೧); 
ಅವಳಾ ಕುಶಂಗೊಳಗಣಿಂದಂಗಿಯಂ ತಂದಳವಡಿಸಿ ಪರಸಿ ಬೀಳ್ಕೊಟ್ಟಳು 
(ಜೈ ಮಿಭಾ. ೨೦-೨೨) ; ಅಂಗಿಯ ತೊಟ್ಟರೆ ರಂಗನ ಸರಿಯೆಂಬೆ ಚುಂಗು 
ಬಿಟ್ಟಿರೆ ನವಿಲೆಂಬೆ (ಜೋಗುಳ) ; ಅಂಗಿ ಕೊಟ್ಟು ಭಂಗಿ ಸೇದಿ ಮಂಗನಾದ 
(ಗಾದೆ). "ನಿಲುವಂಗಿ, "ಬಗಲಂಗಿ? ಪರಾ. [ಸಂ. ಅಂಗಿನ್‌] 

ಅಂಗಿಕೆ "ಅಂಗಿಗೆ? ನೋ; 

ಅಂಗಿಗೆ, ಅಂಗಿಕೆ (ನಾ). ಅಂಗಿ; ಕವಚ: ತೊಟ್ಟಂಗಿಗೆ ತನ್ನೊಳಮಕೆ 
ಬೇಂಟಿಯನೊರ್ವಂ ಬಂದು ಪೊಡೆನಟ್ಟು ಕಂಡಿಂತೆಂದಂ (ಸೆಂಪಭಾ. 
೫-೩೬, ೩೭) ; ತೊಟ್ಟ ಪೂವಿನಂಗಿಗೆ ಪೊಳೆದೊಪ್ಪಿ (ಅರ್ಧನೇ. ೪-೧೩೮) ; 
ಉದಯರಾಗದಂಗಿಗೆಯಂ ತೊಟ್ಟು (ಪಾರ್ಶ್ವಪು. ೮-೩೦ವ) ; ತೊಟ್ಟರ್ದ 
ದುಕೂಲದಂಗಿಗೆ ಕರಂ ಕಣ್ಣೊಪ್ಪೆ .ನಿಂದಿರ್ದನಂ (ಮಹಾನೇ. ೬-೪೨). 
ಅಂಗಿಕೆ: ಇತ್ತಂಗಿಕೆಯಂ ಕೊಂಡದನತ್ತಿತ್ತಲು ಮಗುಚುತಲರ್ಜುನ 
ತೊಡೆ (ಯವಿಪ. ೩೯). (ಸಂ. ಅಂಗಿಕಾ] 

ಅಂಗೀಕರಣ (ನಾ). - ಅಂಗೀಕಾರ. [ಸಂ.] 

ಅಂಗೀಕೆರಿಸು (ಕ್ರಿ). ೧. ತನ್ನದಾಗಿ ಮಾಡಿಕೊ ಸ್ವೀಕರಿಸು: ಅದೇ 
ನೆಂದು ಗಡೆನ್ನನೀಗಳಂಗೀಕರಿಪಳ್‌ (ಕಾದಂಉ.೪೦೨); ಸಂಗತಿ ಮಾಡಿದಳ 
ಮರಾಜಿ ನಾನದನಂಗೀಕರಿಸಿ ಬರೆದೆನು (ಭರಚ. ೮-೫). ೨, ಆಯ್ದುಕೊ; 
ವರಿಸು: ಇವರೊಳಾರಲಿ ಚಿತ್ತ ನಿನಗುಂಟಿವರನಂಗೀಕರಿಸು (ತೊರರಾ. 
೧-೧೪-೩೨) ; ಮಗಳನಂಗೀಕರಿಸಿದ ದೋಷವೊಂದು ನಾಲ್ಕೊಗನಿಂಗೆ 
ಬಂದುದ ಕಂಡು (ಮೋಹತ. ೨೬-೨೪). ೩, ತಾಳು; ಧರಿಸು: ಮರಳಿ 
ಮುನ್ನಿನ ರೂಪನಂಗೀಕರಿಸಿ ವಾಘೆಯ ಕೊಂಡು (ಕುವ್ಯಾಭೀ. ೩-೯೨) ; 
ರಂಜಿಸಿದಂ ಬಾಲಸಮಾರಸಖನ ಭಂಗಿಯನಂಗೀಕರಿಸಿ (ಜಯಕಾ. ೨-೬೪). 
೪. ಒಪ್ಪು; ಅನುಮತಿಸು: ಐಸೆ ಮತ್ತೇನೆನುತ ಸೇನಾಧೀಶನಂಗೀಕರಿ 
ಸಿದನು (ತೊರರಾ. ೨-೩-೨೫). [ಅಂಗೀಕರಣ + -ಇಸ್ಕು] 

ಅಂಗೀಕಾರ (ನಾ). ಒಪ್ಪಿ ಗೆ; ಸಮ್ಮತಿ; ಅನುಮತಿ. 

ಅಂಗೀಕೃತ (ಗು). ಒಪ್ಪಿ ಸ ಪಡೆದ; ಸ್ವೀಕೃತವಾದ. - 

ಅಂಗೀಕ್ಗತಿ (ನಾ). ಎ ಗೀತಕಾರ: [ಸಂ.] 

ಅಂಗೀಜು, ಅಂಗೇಜು (ನಾ). ೧. ಇತರರಿಂದ ಬರಬಹುದಾಡ 
ತೊಂದರೆ; ಕಾಟ; ಅಪಾಯದ ಆತಂಕ: ರಾಜರವರು ಆತಂಕವಿಲ್ಲದೆ 
ಸ್ವತಂತ್ರರಾಗಿ ಟೀಪುಸುಲ್ತಾನರ ಅಂಗೀಜು ಇಲ್ಲದೆ ಇರಬೇಕು ಯಂತಾ 
ನಿಶ್ಚೈಸಿ (ರಾಜೇಂದ್ರ. ೫೩). ೨. ಧೈರ್ಯ; ಶೌರ್ಯ ; ಸಾಹಸ 
(ಸ್ಕಾಂಡರ್‌). ಅಂಗೀಜು ಮಾಡು - ಸಾಹಸ ಮಾಡು ; ಅಪಾಯ 
ವನ್ನು ಎದುರಿಸು (ಸ್ಯಾಂಡ೦*). ಅಂಗೇಜು (ಸ್ಯಾಂಡರ್‌). 

[+ ಪಾರ. ಹಿಂ. -ಅಂಗೇಜ್‌ - ಉದ್ರೇಕಗೊಳಿಸತಕ್ಕೆ ; 

ಅಂಗೀಜ್‌, ಅಂಗೇಜ್‌] 

ಅಂಗು (ನಾ). ೧ ಮರ್ಮ; ಒಳಗುಟ್ಟು: ಒಮ್ಮೆ ಯೇಳುತ ಕವಳ 
ಗೊಳ್ಳುತ ತಮ್ಮತಮ್ಮಂಗುಗಳ ಕೊಡದಲೆ ಹ ಮ್ಮಿನಿ ೦ ತಿರುಗುತ್ತ 
(ಅರ್ಚಾವಿ. ೧೫-೪೬) ; ಇಂತಿರಲು ವಂಗೇಶನಂಗನಡೆಂತು ಕಂಡನೊ 

ತ್ರವರ್ಮನು (ಅರ್ಚಾವಿ. ೧೫-೪೭). ೨. ಹೆಂಗಸಿನ ಜನ 

ನೇಂದ್ರಿಯದ ಅಗ್ರಭಾಗ; ಭಗಾಂಕುರ: ಅಂಗಜಗೃಹಂ ಭಗ 
ಮುಪಸ್ಥಂ ವರಾಂಗಮೆನಲಂಗನೆಯ ಯೋನಿಯಕ್ಕ ದಅಂಕುರಂ ಶಿಖಮ 
ದಂಗು (ಮಂಗರಾ. ೪೭-೧೪). [ಇ ಅಂಗ್ಯ ?] 

೨. ತಪೋಬಲವೃದ್ಧಿಯಿಂದಾ 

2 


[ಸಂ.) 
[ಸಂ.] 


ಮರಾ. 


ಅಂಗುಡಿ 


ಪರ್ವತಮನೆಡದ ಪಾದದಂಗುಟದ ಕೊನೆಯಿಂದೊಯ್ಯ ನೊತ್ತುವುದುಂ 

ಸೊಬಗ ಬೀಜಂತಂಗುಟದುದಿಗಳಲಿ ನಿಂದು 
(ನಂದಿಮಾ. ೪-೧೬) ; ಕೆಂದಳಿರೆಸಳೆ ದೀಧಿತಿ ತಮ್ಮ ಚರಣಾರನಿಂದದಂ 
ಗುಳಿಯ ಚೆಲ್ವಿಕೆಗೆ ಮುಂದೆಣೆಯಿಲ್ಲೆಂದು ವೀರಮುದ್ರೆಯ ನಗುತೊಂದಿಸಿ 
ಮೆಆಕಿದರಂಗುಟಕೆ (ಕಂನವಿ. ೨೪-೨೨). "ಉಂಗುಟ' ಪರಾ. 

[ಸಂ. ಅಂಗುಷ್ಟ] 

ಅಂಗುಡಿ (ನಾ). ಕುದುರೆಯ ಕಡಿವಾಣಕ್ಕೆ ಜೋಡಿಸಿರುವ ಉಂಗುರ 
(ಸ್ಯಾಂಡೆರ್‌): [2] y 

ಅಂಗುರ್‌, ಅಂಗುರ, ಅಂಗುರು (ನಾ). ಹಿರಿಮದ್ದಿನ ಬೇರು; ಅಂಗರ 
ಬೇರು; ಅಶ್ವಗಂಧಿ: “ ಅಂಗುರುಮಶ್ವಗಂಧಮಕ್ಕು ೫ (ಮಂಗರಾ. 
೩೯-೨೭) ; ಅಳೆಯೊಳ್‌ ಬೋಚತರಂ ಸಿತಾಜ್ಯದೊಳಮಂಗುರ್‌ ಬೆಲ್ಲ 
ದೊಳ್‌ ನಾಗರಂ. .. ಒಂದೊಂದೆ ಕೇವಳಮಾಯುಷ್ಯಕರಂ (ಲೋಕೋಪ. 
೯-೪೩). ಅಂಗುರೆ: ಶೂಲೆ ತೋಟತೆಂದಿರಡೊಡಗೂಡಿ . . .ಹಿಂಗು 
ನುಂಗುರೆ ಗುಡವೋವು . . . ಇವನಿಕ್ಕೆ ಮಲ್ಲುಗುಂ (ಲೋಕೋಪ. 
೯-೨೦೪); ಅಂಗುರದ ಬೇರಂ ಮೊಸರೊಳು ತಿನ್ನ ಕಾಮಾಲೆ ತೀರ್ಗುಂ 
(ವಿವೈವಿ. ೯೩). ಅಂಗುರು : ಪರಿಹರಿಕು ಮೇಣ್‌ ಶೃಂಗಿಯ ಗರಳಮ 
ನಂಗುರುವಿದೊಂದೆ ಕಳೆಗುಮಮೋ ಘಂ (ಖಮದ. ೨-೨೬). ([?] 

-ಅಂಗುರ "ಅಂಗುರ್‌? ನೋ. 

ಅಂಗುರು "ಅಂಗುರ್‌' ನೋ. 

ಅಂಗುಲ, ಅಂಗುಳ (ನಾ). ೧. ಬೆರಳು. ೨. ಹೆಬ್ಬೆರಳು: ಆ ನಿರೂ 
ಢಿಯ ಶಂಭು ಜನಿಸಿದನತ್ರಿಯಂಗುಲದಿ (ಸಂಭಪ. ೯-೧೫). ೩. ಒಂದು 
ಬೆರಳಿನ ಅಗಲದ ಅಳತೆ. ೪. ಒಂದು ಇಂಚು (ಣಗ). ಅಂಗುಳ್ಳ: 
೧. ಅಂಗುಳಿಯ ಮುಳ್ಳಂ ಸುದತಿ ತನ್ನಂಗುಳದಿನೊತ್ತುವಳು (ಬಸಪು. 
೧೫-೧೧). [ಸಂ.1 

ಅಂಗುಲಿ, ಅಂಗುಳ್ಳಿ (ನಾ). ೧. ಬೆರಳು. ೨. ಹೆಬ್ಬೆರಳು. ೩. ಆನೆಯ 
ಸೊಂಡಿಲಿನಲ್ಲಿ ಬೆರಳಿನ ಹಾಗಿರುವ ತುದಿ. ೪. "ಆನೆಯ 
ಕಿವಿಯೊಳಗಿನ ಆಭರಣ” (ಗಂಗಾಮ). ,೫. ಅಂಗುಲೀಯ (೪). 
೬. ಗಜಕರ್ಣಿಕೆಯ ಗಿಡ. ೭. ಅರಿದಾಳೆ: ಅಂಗುಲಿ ಕಚೋರವೆನಲರಿ 
ದಾಳಮೆನಿಸಿಕ್ಕು (ಮಂಗರಾ. ೩೧-೭). ಅಂಗುಳ್ಳಿ : ೧. ಅಂಗುಳಿ ಮಡಿದ 
ಕುಡಿತೆಯಂ ಪ್ರಸೃತಿಯೆಂಬುದು. (ಹಲಾಯು. ೮೮-೩೮೩). [ಸೆಂ.] 

ಅಂಗುಲಿಕ್ರಿಯೆ (ನಾ). ಬೆರಳಿನಿಂದ ಮಾಡುವ ಕೆಲಸ (ಮುಟ್ಟು 
ವುದು, ತುರಿಸುವುದು ಇತ್ಯಾದಿ): “ ಬೆರಂಟು- ಅಂಗುಲಿಕ್ರಿಯಾ 
ಯಾಂ? (ಶಮಧಾ). [ಅಂಗುಲಿ + ಕ್ರಿಯೆ] 

ಅಂಗುಲಿತ್ರಾಣ (ನಾ). ಬೆರಳನ್ನು ರಕ್ಷಿಸುವ ಸಾಧನ; ಬೆರಳು 
ಕಾಪು. [ಅಂಗುಲಿ + ತ್ರಾಣ] 


(ಪುಣ್ಯಾಸ್ರ. ೫-೫೫ ವ); 


ಅಂಗುಲಿನಿ (ನಾ). ಮೈಮೇಲೆ ವಿಶೇಷವಾಗಿ ಕೂದಲು ಇರುವ | 


ಹೆಂಗಸು (?) : ಮೋಟೆಯಿಲ್ಲದಳಂಗುಲಿನಿಯನಜಸಿದುಂಬೆಯ ಹೊಳ್ಳೆ 
ದಿರ್ದಳಂ ಯೋಗಿನಿಯಂ ನೆಜಕಿ ಮಾಹಂದಪ್ಪಿದಳಂ ಪೆಜತೇನೊ ವಯೋ 
ಧಿಕೆಯುಮಾಗದು ಕೂಡಲ್‌ (ಮದತಿ. ೯-೩). 
[~ ಅಂಕುರ?) 
ಅಂಗುಲಿಪ್ರಹರಣ (ನಾ). ಬೆರಳಿನಿಂದ ಹೊಡೆಯುವುದು: 
ಅಡೆ-ಅಂಗುಲಿಪ್ರಹರಣೇ? (ಶಮಧಾ). [ಅಂಗುಲಿ + ಪ್ರಹರಣ] 
ಅಂಗುಲಿಮುದ್ರಿಕೆ (ನಾ). ಮುದ್ರೆಯುಂರುರ. 
[ಅಂಗುಲಿ + ಮುದ್ರಿಕೆ] 
ಅಂಗುಲಿಮುದ್ರೆ (ನಾ). ಇ ಅಂಗುಲಿಮುದ್ರಿಕೆ. 
[ಅಂಗುಲಿ * ಮುದ್ರೆ] 


೧೮ 


ಅಂಗುಳು 


| | ಅಂಗುಲಿಮೋಟನ (ನಾ). (ಬೆರಳಿನಿಂದ) ನೆಟ್ಟಿಕೆ ಮುರಿಯುವುದು; 
i ಚಿಟಿಕೆ ಹೊಡೆಯುವುದು ; ನೆಟ್ಟಿಕೆ; ಚಿಟಕ.. 
[ಸೆಂ. (ಆಂಗುಲಿ + ಮೋಟನ)] 
| ಅಂಗುಲೀಯ (ನಾ). - ಅಂಗುಲೀಯಕ. ' [ಸಂ.] 
| 5| ಅಂಗುಲೀಯಕ (ನಾ). ಉಂಗುರ. [ಸಂ]. 
| ಅಂಗುಲ್ಯಾಭರಣ (ನಾ). ಬೆರಳಿನಲ್ಲಿ ಧರಿಸಿಕೊಳ್ಳುವ ಆಭರಣ ; 
ಉಂಗುರ. (ಆಂಗುಲಿ + ಅಭರಣ] 
ಅಂಗುಷ್ಕ (ನಾ). ೧. ಹೆಬ್ಬೆರಳು : ಅಂಗುಷ್ಮ ಬಾತರೆ ಪರ್ವತವಾದೀತೆ? 
(ಗಾಜಿ). ೨. ಹೆಬ್ಬೆರಳಿನ ಅಗಲದ ಅಳತೆ (ಒಂದು ಅಂಗುಲಕ್ಕೆ ಸಮ 
ವೆಂದು ಎಣಿಕೆ). [ಸಂ.] 
ಅಂಗುಷ್ಕಪ್ರಸೇನ (ನಾ). [ಜೈನ] ಒಂದು ಅಪ್ರಧಾನವಾದ ವಿದ್ಯೆ: 
ಅಂಗುಷ್ಮಪ್ರಸೇನಾದಿ ಸಪ್ತಶತ ಶುಲ್ಲಕವಿದ್ಯೆಗಳುಮಂ (ತತ್ತ್ವಪ್ರ. ೬೩). 
[ಸಂ. (ಆಂಗುಷ್ಮ + ಪ್ರಸೇನ)] 
ಅಂಗುಸ್ತಾನಿ "ಅಂಗುಸ್ತಾನು' ನೋ. 
ಅಂಗುಸ್ತಾನು, ಅಂಗುಸ್ತಾನಿ (ನಾ). ಹೊಲಿಯುವಾಗ ಬೆರಳಿಗೆ 
ಹಾಕಿಕೊಳ್ಳುವ ಲೋಹದ ರಕ್ಷೆ; ಬೆರಳುಕಾಪು; ಬೆರಳುಟೋಪಿ. 
ಅಂಗುಸ್ತಾನಿ (8). 
(4 ಪಾರ. ಅಂಗುಷ್ತ್‌ ದಾನ್‌; ಹಿಂ. ಅಂಗುಶ್ತಾನಾ; ಮರಾ. 
ಅಂಗುಷ್ಮಾಣ್‌, ಅಂಗುಸ್ತಾರ್ನ, ಆಂಗುಸ್ಟಾನ್‌'] 
20| ಅಂಗುಳ್‌,' ಅಂಗಳ್ಳ, ಅಂಗುಳ್ಳ, ಅಂಗುಳ್ಳಿ, ಅಂಗುಳು (ನಾ). 
೧. ಗಂಟಲಿನಲ್ಲಿ ಮೂಗಿನ ದ್ವಾರವನ್ನೂ ಬಾಯನ್ನೂ ಪ್ರತ್ಯೇಕಿ 
ಸುವ ಕಿರುನಾಲಗೆಯ ಪ್ರದೇಶ; ಗಂಟಲ. ಮೇಲಟ್ಟ ; ಅಟ್ಟಣ : 
ಅಂಗುಳೊಳಡಸಿದ' ವಿಷಮುಂ . .. ಅಮರ್ದಿಕೆ ಮದನಹರಂಗೆಣೆಯೆನಿಪು 
ದಜಂನೆಮಗೆ ಖಳರಭಿವಂದ್ಯರ್‌ (ಕಾವ್ಯಾವ. ೭೬೩); ಅಂಗುಳ್ಮುಟ್ಟದೆ 
ಜಗಮಂ ನುಂಗುವ ಲಯಕಾಲಕಾಲನಾರಭಟಿಯುಂ (ಜಗವಿ: ೧೨-೪೯); 
ಅಂಗುಳೊಳ್‌ ನಿಷಮಾಂತು ವಿವರದಲ್ಲಿರ್ದು ತನ್ನಂಗಮಂ ತುಳಿಯೆ 
ಕಡಿದು (ಸಿದ್ಧೇಪು, ೧-೧೭). ಅಂಗಳೆ : ೧. ಆ ಬಕಪಕ್ಷಿಯ ಅಂಗಳದಲ್ಲಿ 
ಉರುಪನ್ನು ಹುಟ್ಟಿಸಿದನು (ಭಾಮೃತ. ೩೧೩). ೨. ಕಿರುನಾಲಗೆ (ಉಕ). 
-ಅಂಗುಳ್ಳ: ೧. ನೀರಿಲ್ಲದಂಗುಳಗಳೊಣಗುತುಂ (ಚಿಬಪು. ೫೬-೨೪). 
ಅಂಗುಳ್ಳಿ : ೧. ಅಂಗುಳಿಯ ಮುಳ್ಳಂ ಸುದತಿ ತನ್ನಂಗುಳದಿನೊತ್ತು 
ವಳು (ಬಸಪು. ೧೫-೧೧). ಅಂಗುಳು: ೧. ಮಗುವು ಸತ್ತು ಕೊರಳು 
ಕುಗ್ಗದು, ಅಂಗುಳಾಆದು (ಮೋಳಿಮಾ. ೮೦೦) ; ಕೂಳಿಲ್ಲದೆ... ಹೊಳಿ 
ದಂಗುಳು ಸಾರವಜತ ಬಾಯಿ (ಸಮ್ಯಕೌ.೧೦-೪೮). ೨. ನಾಲಿಗೆ ಅಂಗುಳು 
ಗಳಿಂದ ಸ್ವಾದ ತಿಳಿಯುತ್ತದೆ (ಮುಂಬಯಿ. ೪-೮೬). ಅಂಗಳದ ಮುಳ್ಳು= 
35, ಅಂಗುಳಿಮುಳ್‌ (8). (ದೇ.?. ॥ ತೆಲು. ಅಂಗಿಲಿ]. 
| ಅಂಗುಳೆ "ಅಂಗುಳ್‌' ನೋ. 
ಅಂಗುಳ್ಳ "ಅಂಗುಲ',ನೋ. 
ಅಂಗುಳ್ಳಿ "ಅಂಗುಳ್‌? ನೋ. 
ಅಂಗುಳ್ಳಿ "ಅಂಗುಲಿ? ನೋ. 
ಅಂಗುಳಿಮುಳ್‌ (ನಾ). ಕಿರುನಾಲಗೆಗೆ ಬರುವ ಒಂದು ರೋಗ; 
| ಕಿರುನಾಲಗೆ ಊದಿಕೊಂಡು ನುಂಗುವುದಕ್ಕೂ . ಉಸಿರಾಡುವು 


| 


10 


ial 


25 


40 


ದಕ್ಕೂ ಕಷ್ಟವಾಗುವಂತೆ ಮಾಡುವ ರೋಗ : ಬೊಪ್ಪಂಗೆ ಬೆಟ್ಟಿತಂ 
ಗುಳಿ[ಪಾಠಾಂ. ಳೆ]ಮುಳ್ಳ ದಾಯಿತು ಕೆಟ್ಟಿನಿನ್ನೇಗುವೆನೆನುತಳಲ್ಮುಟ್ಟಿ ಸತಿ 
ಸುಕುಮಾರನಿರ್ದಾ ಚೇಷ್ಟೆಯಂ ನೋಡಿ (ಬಸಪು. ೧೫-೨೨). 
[ಆಂಗುಳ್ಳಿ (ಆ ಅಂಗುಳ್‌) * ಮುಳ್‌] 
ಅಂಗುಳು "ಅಂಗುಳ್‌' ನೋ. 


45 


ಅಂಗೊರ ೧೯ ಅಂಚಭೆ 


ನಿಕ್ಷೇಪ ಜಲ ಪಾ[ಸಾ]ಣ ಆಕ್ಷೀಣಿ ಆಗಾಮಿ ಸಿದ್ಧ ಸಾಧ್ಯಸಹಿತವಾಗಿ 
(ಕಣ. 1, ೫೩-೧೯ ; 1433); ಆ ಗಡಿಯಿಂದೊಳಸಗುಳ ಮನೆ ಮನೆತಾಣ 
ಅಂಗೋಡು ಅಂಗಸಸಿ ನೆಲ ಹೊಲ ಮರ ಫಲ ಬೆ[ಣ] ಬಿಳಿರು ಬೆಟು ಬಿಟ 
ಮುಂತ್ತಾಗಿ ಸರ್ವಾಂಗೋಡು ಸಹಿತವಾದ (ಕಣ. 1, ೭-೧೯, ೨೦; 
1527); ಲಿಂಗಮುದ್ರೆಕಲ್ಲಿಂದ ಒಳಗಾದ ಗದ್ದೆ ಬೆದ್ದಲು ಮಕ್ಕಿ ಹಕ್ಕಲು 
ಬೆಟ್ಟು ತಿಟ್ಟಿ ಕಾನು ಕಾಡಾರಂಭ: ಅಂಗೋಡು ಅಂಗಫಲ ನೀರದಾರಿ ನಿಧಿ 
ನಿಕ್ಷೇಪ ಜಲ ಪಾಷಾಣ ಅಕ್ಷೀಣ ಆಗಾಮಿ ಸಿದ್ಧ ಸಾಧ್ಯ ನನವಕ್ರುತ-*ರು 
ಕುಳ ಸುನರ್ನಾದಾಯ ಸರ್ವಾಂಗೋಡು ಸಹವಾದ ಭೂಮಿ ಮನೆಯಂನು 
ಗೈಸಿ ರೂಪಮಾಡಿಕೊಂಡು (ಎಕ. ೪111, ತೀರ್ಥಹ. ೯೮-೬೨ ; 1668). 
[< ಆಂಗ್ಯ +?) 

ಅಂಗೋಪಾಂಗೆ (ನಾ). ೧. ದೇಹ ಮತ್ತು ಅವಯವಗಳು. ೨. ಅಂಗ 
ಮತ್ತು ಅದರ ಉಪಭಾಗ: ಒಡಲನಾವರಿಸಿದಂಗೋಪಾಂಗಸಂಕುಳದ 
ನಡುವೆ ನಯನದ್ವಯಂಗಳು (ಹಚಕಾ. ೨-೫). [ಅಂಗ್ಲ * ಉಪಾಂಗ] 

ಅಂಗ್ರೇಜಿ (ನಾ). (ಉಕ) ಇಂಗ್ಲಿಷ್‌ ಭಾಷೆ: ನಮಗ ಅಂಗ್ರೇಜಿ 


[ 
| 
| 
5 ತಫಿಯೂೂದಿಲ್ಲಿ (ನು (ಎತ್ತಿಕೈ. ೫೬). 
[+ ಹಿಂ. ಆಂಗ್ರೆ (ಜೀ 'ಮರಾ. ಅಂಗ್ರೇಜ್‌, ಅಂಗ್ರೇಜೀ (ಕ ಇಂ. 


ಅಂಗೂರ (ನಾ). ದ್ರಾ | 
[+ ಪಾರ. ಜ್‌ ಆರ್ಗ್‌ ಮರಾ, ಆಂಗುರ್‌, ಆಂಗೂರ್‌] 
ಅಂಗೂಷ (ನಾ). ೧. ಮುಂಗುಸಿ. ೨. ಬಾಣ. [ಸಂ.] 
'ಅಂಗೆಯ್‌, ಅಂಗಯ್‌, ಅಂಗೈ (ನಾ). ಕೈಯ ಒಳಭಾಗ; ಕರತಲ: 
ತಾನಂಗೆಯ್ಯ ಪದ್ಮದಿಂ ಚರಣಂಗಳ ಪದ್ಮಂಗಳಿಂದೆ ಗಿರಿಸುತೆಯೆಸೆದಳ್‌ | 5 
(ಗಿರಿಕ. ೩-೫೮) ; ಗಂಗಾಜೂಟಿ ಆರಾ ಜಯಯೆನುತಂಗೆಯ್ಯ ನಖಿ| 
ಲಾಂಗುಲಿಯ ಮಂಗಳ ವೃಷಭಮುದ್ರೆಯ ನಮಿಸಿದ ಮೇಲೆ (ಮೋಹತ. 
೨೨-೩೬). ಅಂಗಯ್‌ : ಮನಮನಂಗಯ್ಯಲ್ಲಿಕ್ಕಿ ತೋರ್ಪೆನೆಂಬಂತೆ 
(ಕಾದಂಪೂ. ೬೪೬) ; ಆದಿತ್ಯನನಂಗಯ್ಯೊಳ* ಮುಚ್ಚಿ ಲಾರ್ಗಮೇಂ ಬಂದ 
ಪುದೇ (ಸಮಪ. ೨-೯೨); ಅಂಗಯ್ಯ ಲಿಂಗಮಂ ನಿನ್ನ ಸರ್ವಾಂಗ 
ದೊಳು ಸಂಗವೆಂಬುದು ಸೆಂಶಯೆನೆ ಇ ಚಿತ್ತದೊಳು (ಕೀ ಬೋ. 
೧೩೭-೧೬); ಅಂಗಯ್ಯಲಾಡುವ ಗಿಳಿ ಮುಂಗಯ್ಯ ಮೇಲಣ ಗಿಳಿ (ಪುರಂದ. 
೧-೧೧೨-೬). ಅಂಗೈ : ಅಂಗೈಯೊಳಗಣ ಹಂಸೆ ಹಾಲನೊಲ್ಲದೆ ನೀರೆ 
ಕುಡಿಯಿತ್ತು (ಆದವ. pei ಸೋಗಿಲ ಸುಧಾಕಿರಣವಂಗೈಯ ಮಾಣಿಕಂ 
(ಬಸರ. ೧-೧೪೩) ; ಕೂರಂಬಿನಲಿ ನೃಪನಂಗೈಯನೆಚ್ಚನು (ಕುವ್ಯಾದ್ರೋ. 
೧೦-೫೭) ; ಅಂಗೈತೋರಿಸಿ ಅವಲಕ್ಷಣ ಅನ್ನಿಸಿಕೊಂಡ (ಗಾದೆ) ; ಅಂಗ್ಗೆ 


ಹುಣ್ಣಿಗೆ ಕನ್ನಡಿ ಯಾಕೆ:? (ಗಾದೆ). ಅಂಗೆಯ್ಯ ನೆಲ್ಲಿ - ಅಂಗೈನೆಲ್ಸಿ: 
ಎಲ್ಲಾ ಪುರುಳ್ಳ ಳನಂಗೆಯ್ಯ ನೆಲ್ಸ್ಲಿಯವೋಲ್‌ ತಿತರ (ಚಿಕವಂ. 


English)] 
ಅಂಘರಿಕೆ "ಅಂಗರಕ್ಕು?: ನೋ. 
ಅಂಘವಣೆ "ಅಂಗವಣ್ಕೆ' ನೋ. 
ಅಂಘುನಿಸು "ಅಂಗವಿಸು' ನೋ. 
ಅಂಘಾ£ ಘೋತ್ತIಬಳೆ (ನಾ). ಪಾಪದ ಶಕ್ತಿ, ಪ್ರಭಾವ: ಅಂಘಾ 
£ಘೋ3 ಬಳೆದಿಂ ದುರ್ವ್ಯಸನಂ ಘಟಯಿಸೆ ಸುಪೂಜಿತಾರ್ಥ. ಶಾಸ್ತ್ರಂಗಳ 
ನುಲ್ಲಂಥಿಸಿ ಕಕೋರವಾಣಿಗಳಿಂ ಘಾತಿಸುತಿರ್ಜಿಮಿನ್ನೈನರೆಗಂ ನಿಮ್ಮಂ 
(ಸುಕುಮಾ. ೨-೩೩). [ಸಂ.: ಅಂಘೋಬಲ (ಅಂಘಸ್‌ + FL 
ಅಂಫೈಸು "ಅಂಗವಿಸು? ನೋ. 
ಅಂಘ್ರ (ನಾ). ೧. ಕಾಲು; ಹೆಜ್ಜೆ. ೨. ಮರದ ಬೇರು. "ಅಂಭ್ರಸೆ 
ಪರಾ. ೩. ಪದ್ಯದ ಒಂದು ಪಾದ ಪೊಳೆನ ಮೊದಲಿನೆರಡು ಪದದ 
ಬಟೀಕ ES ಕಳೆಗಳರ್ಕಸಂಖೈಯಾಣು ಮೂಜಣಂ 
[ಪಾಠಾಂ. ಆಂ]ಫ್ರಿಗೆ (ಛಂದೋಂಬು. ಕಿ. ೫-೨೧ ಅಡಿಟ). [ಸಂ.] 
ಅಂಘಿತಲ (ನಾ). ಅಡಿ; ಅಂಗಾಲು. [ಅಂಭ್ರ + ತಲ]: 
ಅಂಖ್ರಿತ್ರಾಣಿ (ನಾ). ಪಾದರಕ್ಷೆ; ಎಕ್ಳುಡ. [ಅಂಭ್ರ * ತ್ರಾಣ] 
ಅಂಘ್ರಿಪ (ನಾ). ಪಾದದಿಂದ (ಎಂದರೆ ಬೇರಿನಿಂದ) ನೀರನ್ನು ಕುಡಿ 
ಯುವುದು ; ಮರ; ಗಿಡ. (ಸಂ. ' 
ಅಂಘಿ)ಪರ್ಣಿಕೆ (ನಾ). - ಅಂಭವಲ್ಲಿಕೆ. - 
(ಸಂ. ಅಂಭ್ರಪರ್ಣಿಕಾ (ಅಂಭ್ರ ಪರ್ಣ -)] 
ಅಂಘ್ರಿಫಲ (ನಾ). ಪಿತ್ತ ಕೋಶ; ಯಕೃತ್ತು: ಕರ್ಕಂಡಮಂಭ್ರಫಲ 
ಮೆನೆ ಕಾಲಖಂಡಮೆನಿಸಿಕ್ಕು (ಮಂಗರಾ. ಬ [ಅಂಕ + ಫಲ] 
ಅಂಘ್ರಿವಲಯ (ನಾ). ಹೆಜ್ಜೆಯ ಸುತ್ತು; ಪಾದದ ಹೊರಮೈ ; 
ಗೊರಸಿನ ಸುತ್ತು: ಜಾತಿವರ್ಣದ ಹಯಕ್ಕೆಂಥ್ರಿವಳಯಂ ವಾಲ 
ಮೋತು ಕಪ್ಪಾಗೆ ಸತ್ವಾಧಿಕಂ (ಮಂಗರಾ. ೮೨-೧೭). 
| [ಅಂಭ್ರ) + ನಲಯ] 
ಅಂಘ್ರಿವಲ್ಲಿಕೆ (ನಾ). “ನರಿಹೊನ್ನೆ ಗಿಡ; ಕೋಲುಹೊ ನ್ಸೆ ಚ 
(ಸಿದ್ಧಾಂತಿ). [ಸಂ. ಅಂಭ್ರವಲ್ಲಿಕಾ (ಆಂಫಿ) * ವಲ್ಲೀ+ -)) ' 
ಅಂಚಟೆ (ನಾ). ಬತ್ತಲೆಯಾಗಿ ಇರುವವನು 0): ಅಂಚಟಿಗಳಣಿವ 
45 ರುಳರುಂ ಭವಂಬಡೆದ ಪೊಡೆಗಂಚುಗಳ್‌' ಮಲಿನದೇಹದ ಮರ್ಶಟರ್‌ 
(ಮದೇಪು, ೨೪-೨೭). [ಸಂ.. ಆಚ್ಛದ 2) 


“೧೧೦-೨೧). ಅಂಗೈಯ ನೆಲ್ಲಿಕಾಯಿ - ಅಂ ಗ್ಳೈ ನೆ ಲ್ಲಿಂ ನಿನ್ನ ತಪ್ಪು 
ಅಂಗೈಯ ನೆಲ್ಲಿಕಾಯಿಯಸ್ಟು ಸ್ಪಷ್ಟವಾಗಿದೆ (ರೂಢಿ). 

[ಆಂ- (ಆ ಅಗಂ) + ಕೆಯ್‌ ; “ ಅಗಂ? ಎಂಬುದಕ್ಕೆ "ಅಗ-' 
"ನೋಡಿ. P ಹಳಗನ್ನಡದ ವ್ಯಾಕರಣಗಳ ಮೇರೆಗೆ, ಅಡಿ + ಕಯ್‌ 
(ಭಾಷಾಭೂ. ೧೨೯ ಉದಾ ; ಶಮದ. ೧೬೬ ಪ್ರಯೋ ; ಶಬ್ದಾನು. ೩೦೬ 
ಪ್ರಯೋ). ॥ ತಮಿ. ಅಜ್ಮಿ ; ತುಳು. ಅಂಗೈ): 

ಅಂಗೈಗೆರೆ (ನಾ). ಅಂಗೈಯಲ್ಲಿಕುವ ಗೆರೆ, ಕೇಖೆ. 
[ಅಂಗೈ (£4 ಅಂಗೆಯ್‌) + ಗೆರೆ] 
ಅಂಗೈತಳ (ನಾ). ಅಂಗೈಯ ಪ್ರದೇಶ : ನಿರ್ದೆವರಂಗೈತಳಕೆ ಬಂದರೆ 
ಕೆ ಪಾಷಾಣ (ಕುವ್ಮಾ ಮ್ರೋ. ೧೪-೪೬) ; ನುಡಿದರಂಗೈತಳದ ಬಾಯ್ಲೆ 
ಳಲಿ (ಕುವ್ಯಾಸ. ೧೨-೯); ಬೊಬ್ಬಿಟ್ಟನಂಗೈತಳದ ನೊಸಲಿನಲಿ 
(ಕುವ್ಯಾಆ. ೨೫-೩೪). ಅಂಗೈ ತಳದ” ಬಾಯ್ಸ by (ಭಯ ವಿನಯ 
ಸೂಚಕವಾಗಿ) ಬಾಯ ಮೇಲೆ ಕೈಯಿಟ್ಟು ಮುಚ್ಚಿಕೊಂಡು. 
ಅಂಗೈ ತಳದ ನೊಸಲಿನಲಿ ಎ ಹಿಂದೆ ಮುಂದೆ ತೋರಥೆ- ದಿಗ್ಭಾ ಂತಿ 
ಯಿಂದ. [ಅಂಗೈ (£ ಅಂಗೆಯ್‌) + ತಳ] 
ಅಂಗೈ ನೆಲ್ಲಿ (ನಾ). ೧. ಅಂಗೈಯಲ್ಲಿರುವ ನೆಲ್ಲಿಕಾಯಿ. ೨. [ಆಲಂ] 
ಅತ್ಯಂತಸ್ಪ ಸ್ಪಷ್ಟವಾದ ವಿಷಯ ; ಕರತಳಾಮಲಕ : ಮಾಯದ ಕಣ್ಣಿ 
ಗೆಲ್ಲವೂ ಅಂಸ್ವಸೆ್ಲಿ (ನಡೆದಾ. 1, ೪೩೬). 
[ಅಂಗೈ (ಆ ಅಂಗೆಯ್‌) + ನೆಲ್ಲಿ] 
ಅಂಗೈ ಬುತ್ತಿ (ನಾ). ಕೈತುತ್ತು : ಅನನ ಮಕ್ಕಳು ಅಜ್ಜಿಯ ಅಂಗೈಬುತ್ತಿ 
ಜೆ ತನ್ನ ಸುತ್ತು ಸುಳಿದಾಡಬೇಕು (ee a). 
ಗ್ಗ] (<£ ಆಂಗೆಯ?) * ಬುತ್ತಿ) 
ಅಂಗೈಸು "ಅಂಗವಿಸು' ನೋ. 
ಅಂಗೋಟಿ (ನಾ). ಲಂಗೋಟ. (8). [ಸಂ. ಅಂಗಪಟ್ಟಕಾ?] 
ಅಂಗೋಡು (ನಾ). ಅಂಗವಾಗಿ ಸೇರಿದ್ದು; ಸಂಬಂಧಪಟ್ಟಿದ್ದು(?): 
ಅದಕೆ ಬಂದ ಮನೆ ನೆಲ ಐರಾಲ ಅಂಗೋಡು ಸಹಿತ... ತನಗೆ ಬಂದ 
ತೋಟ ಮನೆ ನೆಲ ಹೊಲ ಅಂಗೋಡು ಸಹಿತ (ಕಇ. ಹ ೬-೧ವಿ, ೨೦; 
1348) ; ಮನೆ-ಮನೆ ಠಾಉ ಅಂಗೋಡು ಅಂಗಸಸಿ ನೀರು ದಾರಿ ನಿಧಿ 


20 


25 


4 


40 


ಅಂಚಡಿ 


ಅಂಚಡಿ (ನಾ). (ಉಕ) ವಸ್ತ್ರವಿಶೇಷ. "ಅಟವೆ? ಪರಾ. | 
[ಆ ಹಚ್ಚಡ (ಆ ಪಚ್ಚವಡ)? ಅಥವಾ ಆ ಅಂಚಿ?) 

ಅಂಚಲ, ಅಂಚಳ (ನಾ). (ಬಟ್ಟೆಯ, ಮುಖ್ಯವಾಗಿ ಸೀರೆಯ) 
ಸೆರಗು. ಅಂಚಳ : “ಆಂಚಳಮೆಂಬುದು ಸೀರೆಯ ಸೆಜಗು? (ಹಲಾಯು. 
೯೦-೩೯೬) ; “ಅಂಚಳಂ ಸೆಜಗೆನಿಕ್ಕು” (ಮಂಗರಾ. ೧೦೧-೨೮). [ಸಂ.] 

ಅಂಚಲಗಪ್ಪು (ನಾ). ನೀಲವರ್ಣದ ಸೆರಗುಳ್ಳ ವಸ್ತ್ರ (?): ನವೀನ 
ಚೀನದುಜ್ಞಳಿಪ ದಳಿಂಬನಾವರಿಸಿದಂಚಲಗಪ್ಪು ರದೊಪ್ಪುವಾರಮಾರಳ | 
ವಿಯ ಮುತ್ತಿನೆಕ್ಕಸರದೋಲೆ ವಿಲಾಸಮನೀಯೆ (ಚಂದ್ರಪು. ೮-೪೪). | 

[ಅಂಚಲ * ಕಪ್ಪು ( ಆ ಕರ್ಪು))] 

ಅಂಚಳೆ "ಅಂಚಲ' ನೋ. 

ಅಂಚಿತ್ಯ (ಗು). ೧. ಗತವಾದ; ಕಳೆದ. ೨. ಬಾಗಿದ; ಕೊಂಕಿದ ; 
ವಕ್ರವಾದ. ೩. ಗೌರವಿಸಲ್ಪಟ್ಟ; ಪೂಜಿಸಲ್ಪಟ್ಟ. ೪. ಮನೋಹರ; 
ಸುಂದರ. ೫. ಪ್ರಸಿದ್ಧ; ಶ್ರೇಷ್ಠ. ೬. ಸ್ಪಷ್ಟ; ಹೊಳೆಯುವ: 
“ವಿಶದಂ ಸ್ಪಷ್ಟಂ ಪ್ರಕಾಶಮಂಚಿತ£ಂ] ಪ್ರಕಟಂ ಸ್ಫುಟಂ ಕಾಣ್ಬುದಕ್ಕುಂ” 
(ಮಂಗರಾ.೧೩೩-೨೭). (ನಾ). ೩. ಅಭಿನಯದ ಒಂದು ಬಗೆ. [ಸಂ.] 

ಅಂಚಿತ್ಮ (ನಾ). “ಹೊಲಿದದ್ದು; ಚೀಲ” (ಸರ್ವಜ್ಞ. ಕೋಶ): 
ಸಂಚಳವನೀಯದಲೆ ಲಂಚಕರ ಹೊಗಿಸದಲೆ ಅಂಚಿತನನೊದಜಕಿ ಕಳುಹಿ 
ದರೆ ಅಕಸಾಲೆ ವಂಚಿಸಲಿಕಜಕಿಯ (ಸರ್ವಜ್ಞ. ೧೪೧೩). [2] 

ಅಂಚಿರ (ಗು). ಅಸ್ಥಿರ; ಚಂಚಲ: ಪೊಸನನೆಯೊಳ್‌ ಪಸುರ್ಪಲರೊ 
ಳಂಚಿರಮಲ್ಲದ ಬೆಳ್ಬು (ಆದಿಪು. ೧-೬೬) ; ಅಂಚಿರಮಲ್ಲಡೆ ಬೆಳಗುವ 
ಚಂಚದ್ಭೂಷಣ ಮಣಿಪ್ರಭಾಪ್ರಚುರತೆಯಿಂ ಸಂಚಳಿಸಿ ಪೊಳೆನ ಮಿಂಚಿನ 
ಗೊಂಚಲ್‌ ಬರ್ಪಂತೆ ಬಂದರಮರಾಂಗನೆಯರ್‌ (ಸುಕುಮಾ. ೮-೬೫); 
ಮುಗುಳ ತೊಡಂಬೆ ಗಂಟೊಡೆಯೆ ಮೊಲ್ಲೆಗೆ ಬೆಳ್ಳುಲಃ ಪುಟ್ಟಿ ಪುಟ್ಟಿ 
ಕೇದಗೆಗೆಳಸೊರ್ಕು ಚೆ €ತರಿಸೆ ಚಾದಗೆಗಂಚಿರಮಾಗೆ ರಾಗಮಂಚಿಗೆ 
* «ಎ ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ (ಮಲ್ಲಿಪು. ೮-೭೬) ; 
ಅಂಚಿರಮಲ್ಲದೆ ಮೂಡಲ್‌ ಮಿಂಚುವೊಡಂ (ಜಟ್ಟಮ. ೮-೨೦) £ಅಂಚಿರ 
ಮಲ್ಲದೆ - ಒಂದೇ ಸಮನೆ]. [ಸಂ. ಅಸ್ಥಿರ ?) 

ಅಂಚಿರಿಸು (ಕ್ರಿ). ಅಂಚು ಆಗುವಂತೆ ಇರಿಸು: ಪ್ರೇಮಪುಷ್ಪಕೆ 
ಮೊನಚು ಗರಗಸವನಂಚಿರಿಸಿ ಏಂ ಮಾಡಿದನೊ ಬೊಮ್ಮು (ಮಂಕುಕ. 
೪೧೭). [ಅಂಚ್ಕು * ಇರಿಸು] 

ಅಂಚ್ಕ್ಮು (ಕ್ರಿ). ತುಳಿ; ಅದುಮು: ತೋರಿತು ಅನನಂಗವು ಪರ್ವತ 
ದೊಲು ತೋರವು ಅತಿಬ್ಯಾಗೆ ಅನಂತಬಲಾತ್ಮಕ ಹಿಡಿದಂಚಲು ಅವ 
ನಾನಾ ಯತ್ನದಲಿ ದಾನವರಿಗೆ ಶಕ್ತಿ ಸಾಲದು ಶ್ರೀಹರಿ ಅನಾಯಾಸದಲಿ 
(ಪ್ರಸಭಾ. ೧೩೬-೪, ೫). , [*-? ತೆಲು, ಅಂಚು ತುಳಿ, ಬಾಧಿಸು] 

ಅಂಚು (ನಾ). ೧. ಒಂದು ಕ್ಷೇತ್ರದ ಅಥವಾ ವಸ್ತುವಿನ ಕೊನೆಯ 
ಮೇರೆಯ ಗೆರೆ; ಮೇರೆ; ತುದಿ; ಅರುಗು; ತೀರ: ಪಿಟ್ಟಿಯನೊತ್ತಿ 
ಲತೆಯಿಜ್‌ದೆರಡು ಬಟ್ಟಿ ಲ ನಡುವೆಯಿರಿಸಿಯೆರಡಣಂಚುಗಳ ಮುಜಕಿದು 
(ಸೂಪಶಾ. ೧-೧೧) ; ಹಾಲೊಳಗೆ ಅಂಚಿನೊಳು ಸುಣ್ಣದ ಕುಲಹನಿಕ್ಕಿ 
( ಸೂಪಶಾ. ೨-೯) ; ಮಿಂಚಿನ ಕೂಡೆ ಸಾಧಿಸಿದರೊ ತೆಂಗಾಳಿಯಂಚಿನೊ 
ಳಾಡಿ ಕಲಿತರೊ, (ಭರಚ. ೧೩-೧೫೨) ; ಪ್ರಥಮ ಕಂಕಣದಲ್ಲಿ ಒಪ್ಪುನ 
ಅಂಚು ಅಗಲವು ಮೂರು ಸಾವಿರ ಅಸುರರಾಶ್ರಯವು (ಶರಲೀ. ೧೭-೨) ; 
ಅಂಚಿನಲ್ಲಿ ಹೋದರೆ ಮಿಂಚಿನ ಭಯ ತಪ್ಪೀತೆ? (ಗಾದೆ); ಅಂಚು 
ಇಲ್ಲದ ಹೊಲವಿಲ್ಲ ಸಂಚು ಇಲ್ಲದ ಮಾತು ಇಲ್ಲ (ಗಾದ). ೨. ಬಟ್ಟೆಯ, 
ಮುಖ್ಯವಾಗಿ ಸೀರೆ ಧೋತ್ರಗಳ, ಉದ್ದದ ಕಡೆಯಭಾಗ, ಕರೆ: 
೪ ವಸನಾಂತಮಂಚಳಂ ವರ್ತಿಸಿಚಂದಶೆಯಂಚು ವಸ್ತಿಯಕ್ಕುಂ ಕರೆಗಳ್‌? 
(ನಸ್ತುಕೋ. ೭೭-೧೬) ; ಆಕೆಗೆ ದೊಡ್ಡಂಚಿನ ಸೀರೆಯ ಮೇಲೆ ಬಹಳ 


5 


20 


95 


40 


45 


ಅಂಚೆ 


ಪ್ರೀತಿ (ರೂಢಿ). P ಕಡ್ಡಿಯಂಚು, ರೇಷ್ಮೆಯಂಚು, ಗುಂಡಂಚು, 
ನೂಲಂಚು, ಜರತಾರಿಯಂಚು ಇತ್ಯಾದಿ ಹೋ. ೩. ಹತ್ತಿರ; 
ಸಮಾಪ: ಬಟ್ಟಹೊಂಬರಿವಾಣದಂಚಿನೊಳಗೆ ಸಾಲು ಬಟ್ಟಲು ಕೆಲವು 
ಬಟ್ಟಲೊಳು ಇಟ್ಟ. ಮಾಣಿಕದ ಸೋಟಿಗೆಗಳಿಸೆಯೆ (ಭರಚ. ೪-೬೩) ; 
ಅವರ ಮನೆ ನಮ್ಮ ಮೆನೆಯ ಅಂಚಿನಲ್ಲೇ ಇದೆ (ರೂಢಿ). 
[ಸಂ. ಅಂಶು?. / ತೆಲು. ಅಂಚು] 
ಅಂಚುಕಟ್ಟಿಸು (ಕ್ರಿ). ಬಟ್ಟಿಗೆ ಅಂಚನ್ನು ಸೇರಿಸಿ ಹೊಲಿಸು; ಕರಿ 
ಕಟ್ಟಿಸು. [ಅಂಚುಕಟ್ಟು * -ಇಸ್ಕ್ಯು]. 
ಅಂಚುಕಟ್ಟು, ಅಂಚುಗಟ್ಟು (ಕ್ರಿ). ೧. ಎಲ್ಲೆಯನ್ನು ಗುರುತಿಸು; 
ಬದುಹಾಕು. ೨. ಬಟ್ಟೆಯ ತುದಿಯನ್ನು ಮಡಿಸಿ ಹೊಲಿದು 
ಅಥವಾ ಹೆಣೆದು ಕೂಡಿಸು ; ಕರೆಕಟ್ಟು. ಅಂಚುಗಟ್ಟು (8). 
[ಅಂಚ್ಯು * ಕಟ್ಟು) 
ಅಂಚುಕೂಡಿಸು (ಕ್ರಿ). - ಅಂಚುಕಟ್ಟು ೨. [ಅಂಚ್ಯು* ಕೂಡಿಸು] 
ಅಂಚುಗಟ್ಟು "ಅಂಚುಕಟ್ಟು' ನೋ. 
ಅಂಚುಗಾಜ (ನಾ). ಬಟ್ಟೆಗೆ ಅಂಚುಕಟ್ಟುವವನು; ಕರೆಕಟ್ಟುವ 
ವನು: ಸಂಚುಗಾಆರ ಕಮ್ಮಆರ ಅಂಚುಗಾಜರ ಸಮ್ಮಗಾಜರ ಸದನದ 
ಸಂಚಯನೆಸೆದುದದಜಕೊಳು (ಕುರಾಸಾಂ. ೪-೧೧೪). 
[ಅಂಚು * -ಗಾಜ (ಆ -ಕಾಅ)] 
ಅಂಚೆ, (ನಾ). ೧. ದಾರಿ; ಮಾರ್ಗ; ಜಾಡು: “ಪಥಭೇದದೊಳ 
ಗಂಚೆಯು ? (ಕಶಮಂ., ೮೬); ಸಂಚಿತ ದುಸ್ಕರ್ಮಗಳ ಪಂತಿಯಲ್ಲಿ 
ಕುಳ್ಳಿರದೆ ಇದರಂಚೆ[ಪಾಠಾಂ. ರಚ್ಚಿ]ಯ ತಿಳಿ (ಮೋಳಿಮಾ. ೪೫೭). 
೨. ವಸ್ತುಗಳನ್ನು ಮಜಲು ಮಜಲಾಗಿ ಸಾಗಿಸುವ ಮಾರ್ಗ; 
ಟಪಾಲು; ಮಜಲು ಪ್ರಯಾಣ; ಮಜಲು ಸಾಗಣೆ: ಮಹೀಪತಿ 
ತನ್ನ ಅಂಚೆಗಮನೆಯ ನೆನೆದು ಬಂದು ಹೊಕ್ಕನಂದಂಚೆಯ ಮೇಲೆ 
ದುರ್ಗವನು (ಕುರಾಸಾಂ. ೩೪-೮). ಅಂಚೆಯ ಊಳಿಗ - ಅಂಚೆಯ 
ವ್ಯವಹಾರಗಳನ್ನು ನಡಸುವ ಕೆಲಸ; ಟಪಾಲು ಇಲಾಖೆಯ 
ಕೆಲಸ; ಅಂಚಿ£ಯ3] ಊಳಿಗದವರಿಗೆ ಗೊತ್ತುಗಾರನಾಗಿ ಒಬ್ಬ ಅಂಚೆ 
ಮುತ್ಸದ್ದಿ (ಮಹಾವಂ. 11, ೪೨). ಅಂಚೆಯ ಮೇಲೆ ಹೋಗು-ಟಿಪಾಲು 
ಮೂಲಕ ಹೋಗು; ಮಜಲು ಮಜಲಾಗಿ ಪ್ರಯಾಣ ಮಾಡು. 
“ಅಂಚಿಕಚೇರಿ, "ಅಂಚೆಕಾಗದ? ಪರಾ. 
[ದೇ. ॥ ತಮಿ. ಮಲ. ಅಜ್ಜು ಲ್‌; ತುಳು. ಅಂಚಲ?; ತೆಲು. ಅಂಚೆ, 
ಅಂಚಿಯ) 
ಅಂಚೆ (ನಾ). ಅಂಚು; ತುದಿ; ಕೊನೆಯ ಭಾಗೆ: ಮಿಂಚುವ ಚಂದ್ರಂ 
ಗಂಚೆಯ[ಪಾಠಾಂ. ಗಂಚಿತ]ರುದ್ರರ್‌ ಸಂಚಿಸೆ ವೃತ್ತಂ ಕಾಂಚನಮಾಲೇ 
(ಛಂದೋಂಬು. ಕಿ. ೨-೮೭) ; ಮಿಂಚಿನಂಚೆವೆರಸು ಕಾರ್ಮುಗಿಲ ಬಿಟಲು 
ಕಾಲೂಆಕದಂತೆ ಮೇಲೆ ಮೇಟೆಯೆಯುಂ (ಅನಂಪು. ೨-೨೯ ವ). 
[~ ಅಂಚ್ಯು?] 
ಅಂಚೆ (ನಾ). ಹಂಸ; ಹೆಂಸಪಕ್ಷಿ: “ಅಂಚೆ ಸಿತಚ್ಛದ ಖಗಂ ಮರಾಳಂ 
ಹೆಂಸಂ* (ವಸ್ತುಕೋ. ೪೩-೧೮); “ಅಂಚೆಗಳೆಂದು ಹಂಸೆಗಳೊಳಂ? 
(ಕರ್ಣಾನಿ. ೩೧); " ಸತ್ವಕ್ಕೆ ಚತ್ವಂ: ಹಂಸ- ಅಂಚೆ» (ಶಮದ. ೨೬೩, 
ಪ್ರಯೋ.) ; "ಅಸ್ವರ ಹಕಾರ ಲೋಪಕ್ಕೆ : ಹಂಸ - ಅಂಚೆ” (ಶಮದ. 
೨೭೧, ಪ್ರಯೋ.) ; ಕೋಗಿಲೆ ಚಾದಗೆ ಪೋದಗೆ ಮೂಗಿಗಲಿಂಜಂಚಿ 
ಕೊಂಚೆ . . . ಬಲಾಕೆ ಲಾವುಗೆ ಸೇನಂ (ಕಾವ್ಯಸಾ. ಶೂದ್ರಕ. ೧೦೪೪); 
ಅಂಚೆಯುರ್ಕು ಪೊಸತಾಯ್ತು (ಪಂಪಭಾ. ೭-೬೯); ಬಿಜ್ಕಮ್ಬೆತ್ತೆಸೆ 
ವಇತ್ತಿಯ ಸಜ್ಯುಳಮುಂ (ಕಾವ್ಯಾವ. ೧೮) ; ಇಳಿದನಂಚೆಯಲಂಬರದಿ 
ನಂಬರಮಣಿಪ್ರತಿಬಿಂಬವೆನೆ ನಾರದನು (ತೊರರಾ. ೧-೫-೨೧) ; ಆ ಕೆರೆಯ 


ಅಂಚೆ 


4 


ನೀರಿನೊಡನೆ ಆಟವಾಡುವ ಆಂಚೆಯೊಂದನ್ನು ಕೋವಿಗೆ ಗುರಿಮಾಡಿದ್ದ 
(ನೂರಜ. ೬೬). (ಸಂ. ಹಂಸ] 
ಅಂಚೆ, (ನಾ). ಬಟ್ಟಿ ; ವಸ್ತ್ರ: “ ಅಂಚೆಯೆಂದು ಕಪ್ಪಡಂ” (ಶಬ್ದಸಾ, 
೨೦-೩೯೩) ; ಒಂದಂಚೆಯಂ ಪೊದೆಯ ದೊ] ೦ದಂಚೆಯನುಟ್ಟ ನಿನ್ನಿರವಿ 
ದೇನಂಭೋಜಪತ್ರೇಕ್ಷಣೇ (ಪಂಪಭಾ. ೮-೬೬) ; ಅರುಣಾಂಬುಜದುಳ್ಳ 
ಲಕೆಸಳ್ಗ ಳಂಚೆಯೊಳ್‌ ಸಂಚಲಿಸದೆ ಜಲಬಿಂದು ನಿಂದುವೆನೆ ಸೊಗ 
ಯಿಸುಗುಂ (ಮಲ್ಲಿಪು. ೩-೫೮) ; ಅರಿಸಿನದಂಚೆಯನಿನಿಸೋಸರಿಸಲುಮಾ 
ಯದೆ ಯಶೋದೆಯಾತಂ ಪೀತಾಂಬರನೆಂದು ಧರೆಗೆ ಪೇಟ್ವಂತಿರೆ 
(ಅರ್ಧನೇ. ೭-೫೩). ([ಸಂ. ಅಂಶುಕ ?] 
ಅಂಚೆಕಚೇರಿ (ನಾ). ಅಂಚೆಯ ವ್ಯವಹಾರಗಳನ್ನು ನಡಸುವ 
ಕಚೇರಿ; ಟಪಾಲು ಕಚೇರಿ: ಅಂಚಿಕಚೇರಿ ಇಲ್ಲಿಗೆ ಬಹಳ ಸಮಾಪ 
ದಲ್ಲಿದೆ (ರೂಢಿ). [ಅಂಚೈ * ಕಚೇರಿ (ಆ ಕಛೇರಿ)] 
ಅಂಚೆಕಟ್ಟೆ (ನಾ). ೧. - ಅಂಚಿಕಚೇರಿ: ಹೈಮವತಿಯ ಹೆಸರಿನಲ್ಲಿ 
ಒಂದು ವಿಮೆಯಿಳಿಸಿದ ಕಟ್ಟು ಬಂದಿತ್ತು. ಅದನ್ನು ಅಂಚೆಕಟ್ಟಿಗೆ ಹೋಗಿ 
ಪಡೆಯಬೇಕು (ಎರಸೆ. ೮೦). ೨. ಮಜಲು ಪ್ರಯಾಣದ ಒಂದು 
ಹಂತ; ಮಜಲು. [ಅಂಚಿ * ಕಟ್ಟಿ] 
ಅಂಚೆಕಾಗದ (ನಾ). ಅಂಜೆಯಲ್ಲಿ ಸಾಗಿಸುವ ಕಾಗದ; ಟಪಾಲಿನ 
ಮೂಲಕ ಬಂದ ಕಾಗದ: ಅಂಚೆಕಾಗದ ಮುಂಚೆ ಬಂದರೆ ಲಂಚ 
ಯಾಕೆ? (ಗಾದೆ). [ಅಂಚಿ * ಕಾಗದ] 
ಅಂಚೆಗಮನೆ (ನಾ). ಹಂಸದ ನಡಗೆಯಂತೆ ನಡಗೆಯುಳ್ಳವಳು: 
ಮಹೀಪತಿ ತನ್ನ ಅಂಚೆಗಮನೆಯ ನೆನೆದು ಬಂದು ಹೊಕ್ಕೆ ನಂದಂಚೆಯ 
ಮೇಲೆ ದುರ್ಗವನು (ಕುರಾಸಾಂ. ೩೪-೮) ; ಅಂಚೆಗಮನೆ ನೋಡಿ ಮೊಗ 
ದಿರುಹಿದಳು' (ಭರಚ. ೫೬-೮); ಅಂಚೆಗಮನೆಯೊರ್ವಳು ನವರತ್ನದ 
ಕುಂಚವ ಬೀಸಿದಳೊಲೆದು (ಕಂನನಿ. ೨೪-೭೮). 
[ಸಂ. ಹಂಸಗಮನಾ (ಹಂಸ + ಗಮನ + -)] 
ಅಂಚೆಗಾಮಿನಿ (ನಾ). ಹಂಸದ ಮೇಲೆ ಕುಳಿತು ಸಂಚಾರಮಾಡು 
ವವಳು; ಸರಸ್ವತಿ: ಅಂಚಿಗಾಮಿನಿಯೆನ್ನ ಹೃದಯದಿ ಚಂಚಲಿಸ 
ದನವರತ ನಿಂತು ಪ್ರಪಂಚವೆಲ್ಲವ ತಿಳಿಸು ತ್ರೈಜಗದಂಬೆ ಸುಜನಾಂಬೆ 
(ಮುಲ್ಲಾಶಾ. ೬). [ಸಂ. ಹಂಸಗಾಮಿನೀ] '` 
ಅಂಚೆಗಾರ (ನಾ). ಅಂಚೆಯವನು; ಟಪಾಲನ್ನು ಹಂಚುವವನು : 
ಮುತ್ತಲದ ನೆತ್ತರವ ಚಿಮ್ಮಿ ಚಿತ್ರಿಸುವ ಹೂ ಸುಗ್ಗಿಯೊಲುಮೆಯ ತಂದ 
ಅಂಚೆಗಾರ (ಉಯ್ಯಾಲೆ. ೫೭-೨). [ಅಂಚಿ * -ಗಾರ ( ಆ ಕಾಣ)] 
ಅಂಚೆಚೀಲ (ನಾ): ಟಪಾಲಿನ ಕಾಗದ ಮುಂತಾದವನ್ನು ಹಾಕುವ 
ಚೀಲ (ಮೈಗೆಜೆ. 1೪, ೭೬೨). [ಅಂಟ್ಮೆ * ಚೀಲ] 
ಅಂಚೆಜವಾನ (ನಾ).- ಅಂಚೆಯಾಳು: ಹೊಸ ಹೆಂಡತಿಯನ್ನು ಮೊದಲ 
` ಬಾರಿಗೆ ತವರಿಗೆ ಕಳುಹಿದ ಗಂಡನಂತೆ ಉಶ್‌ ಉಶ್‌ ಎಂದು ಉಸಿರು 
ಬಿಡುತ್ತಾ ಕಂಡ ಕಂಡವರ ಮೇಲೆ ಹರಿಹಾಯುತ್ತ ಅಂಚೆಜವಾನನಿಗಾಗಿ 
ತಪಸ್ಸು' ಮಾಡಿದ (ಹುಚ್ಚುಹು. ೧೭). [ಅಂಚಿ * ಜವಾನ] 
ಅಂಚೆಟಿಸಾಲು (ನಾ). ಊರಿಂದ ಊರಿಗೆ ಅಂಚೆಯ ವ್ಯವಸ್ಥೆಯ 
ಮೂಲಕ ಬರುವ ಕಾಗದಪತ್ರಗಳು. 
[ಅಂಚೆ *- ಟಪಾಲು (< ಟಿಪ್ರಾಲು)] 
ಅಂಚೆಡಬ್ಬ (ನಾ). ಟಪಾಲು ಪೆಟ್ಟಿಗೆ: ಈ ಕಾಗದವನ್ನು ಈಗಲೇ 
ಹೋಗಿ ಅಂಚೆಡಬ್ಬಕ್ಕೆ ಹಾಕಿ ಬಾ (ರೂಢಿ). [ಆಂಚೆ * ಡಬ್ಬ) 
ಅಂಚೆಡಬ್ಬಿ (ನಾ). (ಉಕ) ಎ ಅಂಚೆಡಬ್ಬ : ಉಳಿದೊಂದು ನಾಲ್ಕಾಣೆ 
ಯನ್ನು ಅಂಟೆಡಬ್ಬಿಯಲ್ಲಿಯೇ ಲಂಚವಾಗಿ ಹಾಕಿ ಕೈಮುಗಿದು ಅರ್ಜೆಂ 
ಭಾಗಿ ಹೋಗಲೆ ಎಂದು ವಿಜ್ಞಾ ಪಿಸಿದ (ಹುಚ್ಚುಹು. ೧೮)..[ ಅಂಚೈ-ಡಬ್ಬಿ] 


ಗಿ 


ಅಂಚೆಯಾಳು 


ಅಂಚೆದಾರ (ನಾ). ಅಂಚೆಯ ನೌಕರ; ಅಂಚೆಯ ಅಧಿಕಾರಿ (8). 
[ ಆಂಚೆ * -ದಾರ್ಯ) 
ಅಂಚೆದಿಪ್ಪುಳ್‌ (ನಾ). ಹಂಸಪಕ್ಷಿಯ ಗರಿಯ ನವಿರು: ಅಂಚೆ 
ದಿಪ್ಪುಳ್‌ಸಜ್ಞೆಯೊಳ್‌' ಪವಡಿಪಾತನಂ ( ಶ್ರೀರಾಮಾ. ೭೨-೫೦೧). 
[ಆಂಚ್ಕೆ * ತಿಪ್ಪುಳ್‌ (ಆ ತಿಪ್ಸುಟ*)] 
ಅಂಚೆದುಪ್ಪುಳು (ನಾ). - ಅಂಚೆದಿಪ್ಪುಳ್‌: ಕನಕಮಯಮಂಚಾಗ್ರ 
ದಂಚೆದುಪ್ಪುಳಿನ ಪಾಸಿನಲಿ ಕುಳ್ಳಿರಿಸಿ (ಸೌಂದಪು. ೮-೧೯). 
[ಆಂಚ್ಕೆ * ತುಪ್ಪುಳು (< ತುಪ್ಪುರ್ಜ್‌)] 
ಅಂಚೆದುಪ್ಪುಳುವಾಸು "ಅಂಚೆದುಪ್ಪುಳ್ವಾಸು' ನೋ. 


10] ಅಂಚೆದುಪ್ಪುಳ್ಳಾಸು, ಅಂಚೆದುಪ್ಪುಳುವಾಸು (ನಾ). ಹಂಸ 


ಶಾ 


5 


20 


30 


ಖೆ 
೦ 


45 


ಪಕ್ಷಿಯ ಮೃದುವಾದ ಗರಿಯನ್ನು, ತುಪ್ಪುಳನ್ನು, ತುಂಬಿ ಮಾಡಿದ 
ಹಾಸಿಗೆ; ಹಂಸತೂಲಿಕಾತಲ್ಪ : ಅಂಚಿದುಪ್ಪಳ್ವಾಸಿನ ಮೇಲೆ ಸತಿ 
ಗೂಡಿ ಪಂಚಾಸ್ತ್ರ ಕುಳಿತನುತ್ಸವದಿ (ಮೋಹತ. ೧೬-೧೮) ; ಅಂಚೆ 
ದುಪ್ಪುಳುವಾಸು: ಕಪ್ಪುರವುಡಿ ಕುಂಕುಮನೆರಸಿರ್ದಂಚೆದುಪ್ಪುಳು 
ವಾಸಿನಿಂದೆಸೆವ (ಕುರಾಸಾಂ. ೨೬-೬೫) ; ಅಂಚೆದುಪ್ಪುಳುವಾಸು ಕೌಳುಡೆ 
ಮಲಗು ಪೊಣ್ಮಂಚಿಯ ಮೇಲ್ಮಟ್ಟು (ಭರಚ. ೧೫-೨೭) ; ಸೆಳೆಮಂಚ 
ದಂಚೆದುಪ್ಪುಳುವಾಸಿನ ಮೇಲೆ ನಳಿನಾಕ್ಷಿಯವನ ಕುಳ್ಳಿರಿಸಿ (ಕಂನವಿ. 
೧೦-೩೦). [ಅಂಟ್ಕೆ * ತುಪ್ಪುಳ್‌ (ಆ ತುಪ್ಪೆಲ್‌) + ಪಾಸ್ಕು] 
ಅಂಚೆದೇರ (ನಾ). ಹೆಂಸವನ್ನು ವಾಹನವಾಗಿ ಹೊಂದಿರುವವನು; 
ಹಂಸವನ್ನು ಏರಿ ಹೋಗುವವನು; ಬ್ರಹ್ಮ: “ ಪೊಂಬಸಿಜನಂಚೆ 
ದೇರಂ ತಾಂ ತಾವರೆವನೆಯ ಬಿದಿಯು ಬೊಮ್ಮಂ (ಕವಿಕಂ. ೨೯); 
ಆಂಚೆದೇರಂಮನಮೆಚ್ಚಿ ಗಾನಯೋಗದೊಳವಂಗೆಣೆ ಇಲ್ಲಿನುತೆ ಪೊಗಟ್ಟಂ 
(ಅದ್ಭುತ. ೨೭-೫). [ಅಂಚ್ಕೆ * ತೇರಾ + -ಅ್ವ] 
ಅಂಚೆನಡೆಯಳ್‌ (ನಾ). ಅಂಚೆಯ ನಡೆಯಂತೆ ನಡೆಯುಳ್ಳವಳು ; 
ಹಂಸಗಮನೆ : ಮತ್ಯೃತಿ ರಸವಣತ ಬೆಂಚೆಯೆಂದೆನವೇಡ ಶೃಂಗಾರರಸ 
ಪೂರ್ಣವಂಚೆನಡೆಯಳಿೆ ವಿಶ್ರಮಿಸೆ (ಮೋಹತ. ೧೯-೨). 
[ಅಂಚ್ಕೆ * ನಡ್ಡೆ * -ಅ೪ಳ್‌] 
ಅಂಚೆನೌಕರ (ನಾ). ಟಪಾಲು ಇಲಾಖೆಯ ಕೆಲಸಗಾರ. 
[ ಅಂಚೆ * ನೌಕರ] 
ಅಂಚೆಬಸ್ತು (ನಾ). - ಅಂಚೆಚೀಲ (ಮೈಗೆ. ೫೪, ೭೬೨). 
[ ಅಂಚಿ, * ಬಸ್ತು (ಆ ಪಾರ. ಬಸ್ತ)] 
ಅಂಚೆಮನೆ (ನಾ). ಟಪಾಲು ಕಚೇರಿ (ಮೈಗೆಜೆ. 1೪, ೭೬೨). 
[ ಅಂಚಿ, + ಮನೆ] 
ಅಂಚೆಮಾರ್ಗ (ನಾ). ಮಜಲುಪ್ರಯಾಣದ ದಾರಿ; ಟಪಾಲು 
ಸಾಗಿಸುವ ರಸ್ತೆ. [ಅಂಚೆ * ಮಾರ್ಗ) 
ಅಂಚೆಮುತ್ಸದ್ದಿ (ನಾ). ಅಂಜೆಯ ಚಾವಡಿಯ ಮೇಲ್ವಿಚಾರಕ: 
ಅಂಚೆಊಳಿಗದವರಿಗೆ ಗೊತ್ತುಗಾರನಾಗಿ ಒಬ್ಬ ಆಂಚಿಮುತ್ತದ್ದಿ, 
ಕೊತ್ವಾಲ್‌ ಚಾವಡಿ ಮೊದಲಾದ ಹಲವು ಚಾವಡಿಗಳು (ಮಹಾವಂ. 11, 
೪೨). [ ಅಂಚೆ, ೬ ಮುತ್ಸದ್ದಿ] 
ಅಂಚೆಯಾಳು (ನಾ). ಅಂಚೆಯನ್ನು ಹೊತ್ತುಕೊಂಡು ಓಡುವ 
ವನು; ಟಿಪಾಲು ಸಾಗಿಸುವವನು; ಕಾಗದಗಳನ್ನು ಹಂಚುವವನು; 
ಸುದ್ದಿಯನ್ನು ಮುಟ್ಟಿಸುವವನು: ಚನರ ಬಂಬಾಳದ ಮೇಲೆ ರಾಮ 
ನನು ಲೀಲೆಯಿಂದೊಯಿದನು ಕರ್ತಾರನೆಂದಂಚೆಯಾಳು ರಾಯಗೆ ಪೇಳಿ 
ದುದು (ಕುರಾಸಾಂ. ೪೭-೪೮) ; ಅಂಚೆಯಾಳು ಬಂದು ಕೆಲವು ಓಲೆ 
ಗಳನ್ನು ಮಾಧನನ ಕೈಗೆ ಕೊಟ್ಟು ಹೋದ (ತೇಮೋಡ. ೩೦); ಬುದ್ಧಿ, 
ಬೇಟಿಗೆ ಹೋಗೋ ಆಳುಗಳನ್ನೆಲ್ಲಾ ಉಳಿಯಾಳು ಅಟ್ಟು ಳಿಯಾಳು, 


ಅಂಚೆಯಿಡು 


ಅಂಚೆಆಯಾ3 ಳು ಅಂತ ವಿಭಾಗ ಮಾಡ್ತೀವಿ (ಬೈಸರ್ವೆ. ೧೦೨-೪). | 
[ಅಂಚ್ಛಿ * ಆಳು (ಆ ಆಳ್ಕ್‌)] 
ಅಂಚೆಯಿಡು (ಕ್ರಿ). ಮಾರ್ಗದಲ್ಲಿ ಪರಿಮಿತವಾದ ದೂರದಲ್ಲಿ ವಾಹನ 
ಬದಲಾಯಿಸಲು ಅನುಕೂಲವಾಗುವಂತೆ ಕುದುರೆ ಮೊದಲಾದ 
ವನ್ನು ಇಡು; ಟಫ್ಸೆಯನ್ನು ಇಡು : ಪಡೆದಬುಜಕೆ ರಾಜಂ ದಾಳಿಡುವಂ 
ಗಡ ರಾತ್ರಿಗೆಂದೆಜಂ ಜನದಿಂದಾ ಯೆಡೆಗಯ್ದಲಂಚೆಯಿಟ್ಟಿ ವೊಲೆಡೆಗೆಡೆಗರ 
ಸಂಚೆ ಪೊಳೆಯ ತೀರದೊಳೆಸೆಗುಂ (ವೃಷನಿ. ೪-೧೦). 
[ ಅಂಚಿ, + ಇಡ್ಮು] 
ಅಂಚೆವಈ (ನಾ). ಹಂಸದ ಮರಿ; ಮರಿ ಹಂಸ: ಗೆಜ್ಜೆಮೆಟ್ಟಂದಂಚೆ 
ವಂಚಿಗಳ್ಳೆ ಬಲ್ಬೋಲವೀವ ಬೆಲೆನೆಣ್ಣುಗಳ್‌ ಕಾವನಿರ್ಶಣ್ಣುಗಳ್‌ 
ನಡೆತಂದರು (ಉದ್ಭದೇ. ೫-೧೯) ; ಪಾಡುವ ಪಜಮೆಗಳಿಂದೊಲ್ಹಾಡುವ 
ಮುದ್ದಂಚೆವಜಕಿಗಳಿಂ (ರಾಜಶೇ. ೧೨-೨೩). [ಆಂಚ್ಯೆ * ಮಜ] 
ಅಂಚಿವಾಸು (ನಾ). ಹಂಸದ ತುಪ್ಪುಳಿನಿಂದ ಮಾಡಿದ ಹಾಸಿಗೆ; 
ಹೆಂಸತೂಲಿಕಾತಲ್ಪ : ಅಂಚೆವಾಸಿನ ಮೇಲೆ ಪವಡಿಸುವ (ಜೀವಂಚ. 
೫-೨೭). [ಅಂಚೆ * ಪಾಸ್ಕು] 
ಅಂಚೆವಾಳೆತಿ (ನಾ). ಬಾಣಂತಿಯಾಗಿರುವ ಹಂಸಪಕ್ಷಿ; ಎಳೆಯ 
ಮರಿಯುಳ್ಳ ಹೆಣ್ಣುಹಂಸೆ : ಮಆಕಿಯೆಂಚೆಯ ಮುದ್ದು ಗೆಯ್ತಮುಮ 
ಮ ಣ]ತಿಯಾ ಮಜ್‌ಯೊಳಾದೆಅಕಮುಮಂ ಕಂಡು 
(ಮಲ್ಲಿಪು. ೪-೨೨ ವ). [ಆಂಚ್ಕೆ * ಬಾಳತಿ (< ಬಾಳಂತಿ)] 
ಅಂಚೆನಿಂಡು (ನಾ). ಹಂಸಗಳ ಹಿಂಡು, -_ಸಮೂಹ : “ಹಂಸಪಿಂಡ 
'-ಅಂಚಿನಿಂಡು” (ಶಮದ. ೨೯೨ ಪ್ರಯೋ) ; ರತ್ನನೂಪುರಕಲಾಪಕಲಧ್ವನಿ 
`ಗಂಚಿವಿಂಡು ತಂಡದಿನುಲಿವುತ್ತಿರಲ್‌ (ಕಾದಂಉ. ೧೯೮) ; ನಡೆಯ ಕಲಿಸಿ 
ದಳಂಟೆವಿಂಡಿಗೆ (ಪ್ರಭುಲೀ. ಪೊಸಬಗೆಯ ನಡೆಯಂಚೆನಿಂಡ 
ನೊದವಿಸೆ ಮೈಯ್ಯ ಬಿಸಜಗಂಧಂ ತುಂಬಿವಿಂಡುಮಂ ನೆರಪೆ ತಾವಸಮಾಸ್ತ್ರ 
ನಸ್ತ್ರಂಗಳೆಡೆಯಾಡುವಂತೆ ಬರುತಿರ್ದರ ಖಿಳಸ್ತ್ರೀಯರು (ಚೆಬಪು. ೫-೧೨). 
[ಅಂಚ್ಕೆ * ಪಿಂಡ್ಯು) 
ಅಂಚೆನೆಣ್ಣು (ನಾ). ಹೆಣ್ಣು ಹಂಸ: ಮೆಜಕಿದುದು ಕಮಲಭವಾಂಡ 
ಮಿಜುಪಂಚೆೆಣ್ಣಿ ನ ಗರ್ಭದ EN ಯ ತೆಅದಂತೇನ ಬಣ್ಣಿಪೆನು(ಕುರಾಸಾಂ. 
೫-೧೯). [ಅಂಚ್ಕೆ * ಪೆಣ್ಣು (ಆಪೆಣ್‌)) 
ಅಂಚೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು (ಮೈಔಗಿ. ೨೭-೫೧೭). 
"ಅಂಜಿಹುಲ್ಲು' ಪರಾ. [ಅಂಚೈ * ಹುಲ್ಲು (ಆ ಫುಲ್‌)] 
ಅಂಜನ (ನಾ). ೧. (ಮುಲಾಮು, ಕಾಡಿಗೆ ಮೊದಲಾದದ್ದನ್ನು) 
ಬಳಿಯುವುದು; ಲೇಪನ; ಎಚ್ಚುವುದು. ೨. ಕಣ್ಣಿಗೆ ಎಚ್ಚಿ 
ಕೊಳ್ಳುವ ಕಪ್ಪೆ, ಕಾಡಿಗೆ, ಮುಲಾಮು : " ವಾಮಾಹ್ವಯ 
ವಸ್ತ್ರಂ ಕರಿಯುಂ. ಕಪ್ಪು ಮಂಜನಾಹ್ವಯಮಕ್ಕುಂ ೫ (ನಾನಾಕಂ. ೬೧) ; 
*ಕಜ್ಜಳಮದಂ[ಜನಂ) ೫ (ಮಂಗರಾ. ೯೯-೨೩). ೩. ಕಾಡಿಗೆಯನ್ನು 
ತಯಾರಿಸಲು ಉಪಯೋಗಿಸುವ ವಸ್ತು; ದೀಪದ ಜ್ಯ 
ಇತ್ಯಾದಿ. ೪. ನಿಧಿ ನಿಕ್ಷೇಪಾದಿಗಳನ್ನು ಕಂಡುಹಿಡಿಯಲು ಕಣ್ಣಿ ಗೆ 
ಎಚ್ಚಿಕೊಳ್ಳುವ ಕಪ್ಪು, ಮುಳು] ಬೇರೆ ಕೆಲವು ಅದ್ಭು ತ! 
ಶಕ್ತಿ ಕೈಗಳನ್ನು ಕೊಡುವ ಮುಲಾಮು ; ಅದ್ಭಶ್ಯಾಂಜನ ಇತ್ಯಾದಿ: [40 
ಅಂಜನ. ಹಾಕಿಕೊಂಡು ಹುಡುಕಿದರೂ ಸಿಕ್ಕ ಲಿಲ್ಲ (ರೂಢಿ). "ಅಂಜನ | 
ಸಿದ್ಧ ಪರಾ. ೫. ಶಾಯಿ; ಮಸಿ. ೬. ರಾತ್ರಿ; ಇರುಳು. ೭. ಬೆಂಕಿ. 
6. ಪಶ್ಚಿಮ ದಿಕ್ಕಿನ ದಿಗ್ಗಜ. ೯. ಒಂದು ಬಗೆಯ ಹಲ್ಲಿ (8). 
೧೦. ಓಂದು ಬಗೆಯ ಮರ. ೧೧. (ಕರಿಯ) ಬಟ್ಟಿ. (ಸಂ.7 
-ಅಂಜನಕರಂಡಕೆ (ನಾ). ಕಪ್ಪಿನ ಭರಣಿ. [ಅಂಜನ * ಕರಂಡಕ] 
'ಅಂಜನಕೇಶಿ (ನಾ). ಹಟ್ಟವಿಲಾಸಿನಿ ಎಂಬ ವನಸ್ಪತಿ; ಇದರಿಂದ, 


೩-೩೨); 


ಸ ಮಮ ಅತಿ ಅಸ್ಟು ಜಸವು ಅಮು Nn ಶಾಮ ಭಾವವ ಭಾವನ ಪಾ ಮನ ವ ಮಮ ಮವನ ನ ವವನು ರ ಯವ ರು ಅಪಾನವಾಯು; 


KL) 


ಅಂಜನ್ಮೆ 


ತಯಾರಿಸಿದ ಪರಿಮಳ ದ್ರವ್ಯ. ೫ ಇದು ಕೂದಲಿನ ಕಪ್ಪುಬಣ್ಣ 
ವನ್ನು ಹೆಚ್ಚು ಮಾಡುತ್ತದೆ ಎಂದು ಹೇಳುತ್ತಾರೆ. 
[ಸಂ. ಅಂಜನಕೇಶೀ (ಆಂಜನ + ಕೇಶ + -)] 
ಅಂಜನಕ್ರಿಯೆ (ನಾ). ಕಾಡಿಗೆಯನ್ನು ಬಳಿಯುವುದು; 
ಮುಲಾಮು ಹಚ್ಚುವುದು ; ಲೇಪನ. ೨. ನಿಧಿನಿಕ್ಷೇಪಾದಿಗಳನ್ನು 
ಕಂಡುಹಿಡಿಯಲು ಮಂತ್ರಜ್ಞರು ಅನುಸರಿಸುವ ಒಂದು ವಿಧಾನ. 
[ಅಂಜನ + ಕ್ರಿಯೆ) 
ಅಂಜನಗಾರ (ನಾ). ಅಂಜನವನ್ನು ಹಚ್ಚಿಕೊಂಡವನು : ಅಂಜನ 
ಗಾರನು ಆಂಜನದಿಂದ ವಬ್ಬರು ಕಾಣದಂತೆ ಅಲ್ಲಿಯಿರುವ ವಸ್ತುಗಳಂ 
ಗ್ರಹಿಸಲು (ಸೌಗಂಧಿ. ೬೩-೧). [ಅಂಜನ * -ಗಾರ (ಆ -ಕಾಅ)] 
ಅಂಜನಚೋರ (ನಾ). ಅಂಜನವನ್ನು ಹಚಿ ಚ್ಚಿಕೊ ೦ಂಡು ಕಳ್ಳ ಫೈ ತನ 
| ಮಾಡುವವನು: ಅನೆನಿಸಳ್ನೂ ಫುಟಕಾಪ್ರ ಹೋಗದಿಂದಡೈ ಶ್ಯ 
ರೂಪದಿಂ ಪೋಗಿ ಕಳ್ಳು ತಂದು ಕುಡುವ ಸಮರ್ಥನೆಂಬುದಂ ತಾಂ 
ಬಲ್ಲಳಪ್ಪುದಆಕಂದೆ (ಧರ್ಮಾಮೃ. ೨-೧೧೭ ವ). [ಅಂಜನ * ಚೋರ) 
ಅಂಜನವಣ್ಣ (ನಾ). ಕಾಡಿಗೆಯ ಬಣ್ಣ; ಕಪ್ಪು ಬಣ್ಣ : ಅಂಜನ 
ವಣ್ಣನೆ ಮೊಲೆದುದಿಗಿಲ್ಲ ನಿರಂಜನ ನೆಲಸಲಂತವಳ (ವರ್ಧಚ; ೧೦-೭೯). 
[ಅಂಜನ * ಬಣ್ಣ) 
ಅಂಜನಶಲಾಕೆ (ನಾ). ಕಣ್ಣಿಗೆ ಕಾಡಿಗೆ, ಮುಲಾಮು ಮೊದಲಾದ 
ವನ್ನು ಹಚ್ಚಿ ಕೊಳ್ಳುವ ಕಡ್ಡಿ; ಕಾಡಿಗೆಕಡ್ಡಿ. 
[ಅಂಜನ * ಶಲಾಕೆ) 
ಅಂಜನಸಿದ್ಧ (ನಾ). ಅಂಜನವನ್ನು ಉಪಯೋಗಿಸುವುದರಲ್ಲಿ ಸಿದ್ಧಿ 
ಹೊಂದಿದವನು; ಅಂಜನವನ್ನು ಎಚ್ಚಿ ಕೊಳ್ಳುವುದರ ಮೂಲಕ 
ಅದ್ಭುತ ಶಕ್ತಿಗಳನ್ನು ಸಾಧಿಸಿ" ಪಜೆವಿರುವನನು: ಕೊಂದಂ 
ಕೊಲ್ವಂತೆ ರಸಮನಂಜನಸಿದ್ಧಂ (ಶಮದ. ೨೩೭ ಪ್ರಯೋ) ; ರಾತ್ರಿಯೆಂಬ 
ಹುತ್ತಿನೊಳಗೆ ನಿದ್ರೆಯೆಂಬ ರಾಹು ಹೆಡೆಯೆತ್ತಿ ಕಚ್ಚಲೊಡನೆ ಅಂಜನಾ 
ಓನ3ಸಿದ್ಧರ ಆಂಜನವು ಹಾಜಸಿತ್ತು (ಅವಚಂ. ೧೨೭೯). 
[ ಅಂಜನ * ಸಿದ್ಧ] 
| ಅಂಜನಸಿದ್ಧಿ (ನಾ). ಅಂಜನದ ಉಪಯೋಗದಿಂದ ಉಂಟಾಗುವ 
(ಹೆಲವು ಬಗೆಯ) ಸಿದ್ದಿ. [ಅಂಜನ * ಸಿದ್ಧಿ) 
30| ಅಂಜನಾವತಿ (ನಾ). ಈಶಾನ್ಯದಿಕ್ಕಿನ ಸುಪ್ರತೀಕವೆಂಬ ದಿಗ್ಗಜದ 
ಪತ್ನಿ. [ಸರಿ. ಅಂಜನಾವತೀ) 
ಅಂಜನಿ (ನಾ). ೧. "ಕಾಡಿಗೆಯ ಕೊಳವಿ” (ಮಂಗರಾ. ೩೩೭, ಕಿ). 
೨. ಚಂದನ ಕುಂಕುಮಾದಿಗಳಿಂದ ಅಲಂಕರಿಸಿಕೊಂಡವಳು, 
--ಆಲಂಕರಿಸಿಕೊಳ್ಳಲು ಅರ್ಹಳಾದವಳು. ೩. ಕಟುಕರೋಹಿಣಿ ; 
ಕಾಲಾಂಜನ ಎಂಬ ಗಿಡ. [ಸಂ. ಅಂಜನೀ] 
ಅಂಜನಿಕೆ (ನಾ). ೧. ಒಂದು ಜಾತಿಯ ಪಲ್ಲಿ. ೨. 
-ಸುಂಡಿಲಿ. ೩. - ಅಂಜನಾವತಿ. (ಸೆಂ. ಅಂಜನಿಕಾ] 
ಅಂಜನೆ (ನಾ). ೧. ಉತ್ತರದಿಕ್ಕಿನ ಸಾರ್ವಭೌಮ ಎಂಬ ದಿಗ್ಗಜದ 
ಪತ್ನಿ. ೨. ಹನುಮಂತನ ತಾಯಿ; ಅಂಜನಾದೇವಿ. ೩. [ಜೈನ] 
ರ ನರಕದ ಹೆಸರು: ಅಂಜನೆಯೆಂಬ ಪೆಸರ ಪಂಕೆಪ್ರಭೆಯೆಂಬ 
ನಾಲ್ಕನೆಯ ನರಕಮಿರ್ದುದು (ಅಜಿಪು. ೧೧-೬ ವ). `[ಸಂ, ಆಂಜನಾ] 
ಅಂಜಮೆ, (ನಾ). ಹೆದರಿಕೆಯಿಲ್ಲದಿರುವುದು ; ನಿರ್ಭಯ. "ಅಂಜಮೆ 
ಗುಡು? ಪರಾ. [ಅಂಜು * -ಅಮ್ಮೆ. ॥ ತನಿ. ಅಇಸ್ವಾಮೈ) 
ಅಂಜಮ್ಮೆ (ನಾ). ಅಂಜಿಕೆ; ಹೆದರಿಕೆ; ಭಯ: ಭರತಂಗೆಜಗುವೆಜಳ 
ಮಂಜಮೆಯಕ್ತೆ (ಆದಿಫೆ. ೧೪-೭೫) ; ಪೊಆಗಣ್ಣೆ ರಂಜಿಸುವ ಬಹಿರಾ 
ಳಾಪದ ಡೊಂಬನೊಲ್ಲದೆ ಮಾಸಿದ ಹೇಮಕುಂಭದಂತೆ, ಸಾಧಕನ ಮರು 


5 


10 


20 


35 
ಸಣ್ಣ ಇಲಿ; 
೧ಣ 


451 


ಅಂಜಮೆಗುಡು ೨೩. 


. ಒಳಗೆ ಕಡು ಲೇಸಪ್ಪ ಸನ್ಮಾರ್ಗ | 
ಮೆಂ ಬಿಟ್ಟು (ಧರ್ಮಾಮೃ. ೮೯೩ ಇ ; ಸತಿಗೆ ಪತಿಯೆ ಕರಂ ಕೂರ್ತಾ | 
ಫೊಟು_ ಮಂಜುವಂಜಮೆ ಕೋಪಮನುಡುಗಿಸಲಿದೊಂದೆ ಸಾಲದೆ ಬನ್ನಿಂ || 
(ಜೀವಸಂ. ೧೧೮-೬೧). [ಅಂಜು + - ಅಮ್ಮೆ] 
ಅಂಜಮೆಗುಡು (ಕ್ರಿ). ಹೆದರಿಕೆಯನ್ನು ಹೋಗಲಾಡಿಸಿ ಧೈರ್ಯ -5 
ಹೇಳು; ಅಭಯಕೊಡು : ಜನಮಂ ನೀಮಂಜಲಿಮೆಂದಜೀವಮರ್ಪಿನ | 
ಮಂಜಮೆಗೊಟ್ಟಿಜಕಿದು ನಿಜಿಸಿದಂ ಚಂದ್ರಾಭಂ (ಆದಿಪು. ೬-೬೧). 
[ಅಂಜಮ್ಮೆ + ಕುಡು (ಆ ಕೊಡು)] | 
ಅಂಜರ "ಅಂಜೂರ? ಕೋ. | 
ಅಂಜಲಿ, ಅಂಜಳಿ (ನಾ). ೧. ಬೊಗಸೆ: ಮುಚ್ಚಿದಂಜಲಿವೆರಸಿ ಗುರು |10| 
ವಸಿಷ್ಮಂಗೆಜಗಿ (ಹಚಕಾ, ೧೩-೧೪) ; ಏಕೆ ಭೋಜನಪಾತ್ರವಂಜಲಿಯಿರಲು 
(ನಿಭಾಗ. ೨-೧-೩೩). ೨. ಒಂದು ಬೊಗಸೆ ತುಂಬುವಷ್ಟು ಧಾನ್ಯ. | | 
೩. ಅಭಿನಯ ಮಾಡುವಾಗ ತೋರಿಸುವ ಒಂದು ಹೆಸ್ತವಿನ್ಯಾಸ; | 
ಅಂಜಲಿಮುದ್ರೆ. ಅಂಜಳಿ (ನಾನಾರ. ೧೦೮). [ಸಂ.] | 
ಅಂಜಲಿಕರಣ ನಾ. ಕೈಮುಗಿಯುವುದು. [ಅಂಜಲಿ * ಕರಣ] |15. 
ಅಂಜಲಿಕಾರಿಕೆ (ನಾ). ೧. ಕೈಮುಗಿದುಕೊಂಡಿರುವ ಮಣ್ಣು 
ಬೊಂಬೆ. ೨. ಮುಟ್ಟಿದರೆ ಮುನಿ ಎಂಬ ಹೆಸರಿನ ವನಸ್ಸತಿ; 
ಮುಟ್ಟಲುಮುರಿಕೆ. ೩. ಗೋಡೆಯ ಮೇಲೆ ಬರೆದ ಚಿತ್ರ: 
4 ಈಕ್ಷಿಸುವ ಭಿತ್ತಿಯೊಳು ಬರೆದ ಚಿತ್ರಂಗಳಂಜಲಿಕಾರಿಕಾಖ್ಯಮಕ್ಕುಂ >» | 
[ಸಂ. ಅಂಜಲಿಕಾರಿಕಾ] [20| 
ಅಂಜಲಿನೀಡು (ಕ್ರಿ). ಬೊಗಸೆಯನ್ನು ಮುಂದಕ್ಕೆ ಚಾಚು: ಅಂಜಲಿ | | 
ನೀಡಿ ದಿವ್ಯಪಾಯಸಪೂರ್ಣ ಪಾತ್ರೆಯಂ ವಿನಯದಿಂ ಕೊಂಡು! ಶ್ರೀರಾಮಾ, | | 
೧೪-೨೬೨). [ಅಂಜಲಿ + ನೀಡು] | 
" 
| 


ಳಾಟಿದೆಂತೆ, ವೀರನಂಜಮೆಯಂತೆ . 


(ಮಂಗರಾ. ೬೦-೧೪). 20 


ಅಂಜಲಿಪುಟಿ (ನಾ). ಬೊಗಸೆ. [ಅಂಜಲಿ * ಪುಟ) 

ಅಂಜಲಿಬಂಧ(ನಾ). ಕೈಗಳನ್ನು ಬೊಗಸೆಯಾಗಿ ಜೋಡಿಸಿ ಹಣೆಯ 
ಬಳಿ ಇಟ್ಟುಕೊಂಡು ಮಾಡುವ ನಮಸ್ಕಾರ; ಕೈಮುಗಿಯು | 
ವುದು, ಕೈಚೋಡಿಸುವುದು. [ಅಂಜಲಿ * ಬಂಧ] 

ಅಂಜವಳೆ (ನಾ). ಭೀತಿ; ತಲ್ಲಣ (?): ಈ ಯುವತಿಯ ಹಾವಭಾವ 
ಮನೆ ಭಾವಿಪಭಾವಭವಂ ಭವಂಗಮಂಜವಲೆಯನೋವದೀವನೆ (ವರ್ಧಪು. 
೩-೬೮); ಎಂದು ಮತ್ತಂ ತನ್ನ ತಮ್ಮನ ಸೈರಣೆಯ ಸಲ್ಫೆಯಂಜವಲೆಯೊಲ 
ವಿನ ಗುಣಂಗಳಂ ನೆನೆನೆನೆದು (ವರ್ಧಪು. ೯-೬೬ ವ). 

[ಅಂಜಮ್ಮೆ * ಅಲ್ಲೆ ? , ಅಥವಾ ಅಂಜು * *ಅನಲೆ? P ತಮಿ. 

ಅನಲೈ - ನೋವು] 

ಅಂಜಸಾ (ಅ). ೧. ದಿಟವಾಗಿ; ನಿಜವಾಗಿ; ಸರಿಯಾಗಿ..೨. ಥಟ್ಟನೆ; 
ಕೂಡಲೆ : “ತ್ವರಿತದಲಿ ದಿಟದಲ್ಲಿ ಅಂಜಸಾಹ್ವಯಮೆನಿಕು” (ಮಂಗರಾ. 
೧೫೬-೭೩). [ಸಂ.1 

ಅಂಜಸಾಸ್ಪರ್ಶ (ನಾ). ಆಕ್ಷಣವೇ ಮಾಡುವ 
ಬಂದು ಪ್ರಾಪ್ತನಾ£ವಾ3]ದಡೆ ಅಂಜಸಾಸ್ಪರ್ಶ ಬಯಸುವೆ (ಮೋಕ್ತದೀ. 
೧೩೨). [ಅಂಜಸಾ * ಸ್ಪರ್ಶ] 

ಅಂಜಳಿ "ಅಂಜಲಿ? ನೋ. 40 

ಅಂಜಿಕೆ (ನಾ). ಹೆದರಿಕೆ; ಭಯ; ದಿಗಿಲು: ಬಿಡು ಟ್‌ 
ಕನಿಂಜಲಕ ದೊ ಷಂ ನಿನ್ನದಲ್ಲು (ಕಾದಂಉ. ೭೨೪); ಅನುಗೆಟ್ಟು 
ನೀನಿಲ್ಲಿದ್ದಡಂಜಿಕೆ ಹುಟ್ಟದಿಹುದೇ (ಬಸಪು. ೧೮-೧೫) ; ಸುರಪನಂಕುಶ 
ವೌಕಿದರೆ, ಮೆಯ್ಯಜಕಿಯದೈರಾವತಕೆ ಕಬ್ಬಿನಲಿಆಸಿದರಂಜಿಕೆಯುಂಟಿ | 
(ಕುವ್ಯಾ ಅಂಜಿಕಿನ್ನಾತಕಯ್ಯಾ ಸಜ್ಜನರಿಗೆ (ಪುರಂದ. ' 45 
ಬಾ [ಅಂಜು * ಇಕೆ) 


25 


30 


35 


ಸ್ಪರ್ಶ: ಖಂಜತನವು 


ವ್ಯಾದ್ರೋ. ೫-೫೫) ; 


ಅಂಜುಪುರುಕಿ 


ಅಂಜಿಸು (ಕ್ರಿ). ಹೆದರಿಸು; ಭಯಪಡಿಸು ; ದಿಗಿಲುಗೊಳಿಸು : ಪೊಸ 
ಕಾರೊಳಿಂತು ಬೆಳ್ಬಗೆ ಪಧಿಕಾಂಗನಾಜನಮನಂಜಿಸುವಂತಿರೆ (ಕವಿರಾ. 
೧-೧೨೪) ; ನಿಮಗಾನಂಜದೊಡಂಜಿಸಲ್‌ ನೆಜಕಿವೆನೇ ತ್ರೈಲೋಕ್ಯಮಂ 
ಯುದ್ಧದೊಳ್‌ (ಪಂಪಭಾ. ಎಜಗದರಾತಿಭೂಭುಜರೆ 
ನಾಜಿಯೊಳಂಜಿಸಿ ತಂನಿಜಾಂಫಿ' )ಗಳ್ಳೆಆಗಿಸುತಿರ್ಪ್ರ (ಎಕ. ೪11, ಶಿವಮೊ, 
೯೭-೨೧; 1113); ಸೌಭದ್ರೇಯ ಭೃಂಗನ ಬಿಲುದನಿಯ ಭರವಂಜಿಸಿತು 
ಜಯಯುವತಿ ಪಿರಹಿಗಳ (ಕುವ್ನಾ ಿದ್ರೋ. ೬-೩೧) ; ಶಾಬಮೃಗಮಂಜಿ 
ಪುದು ಗಡ ಪುಲಿಯಂ (ಜೈಮಿಭಾ. ೨೦-೨೫). ಅಂಜಿಸಿಕೊ ಎ ತನ್ನ 
ವಿಷಯವಾಗಿ ಅಂಜುವಂತೆ ಮಾಡು: ಮೊಜನ ಹೊಯ್ದುಜಕಿ ಬೆಳ್ಳ 
ನಂಜಿಸಿಕೊಂಡನೆಂಬಜಕಿಕೆಯ ನುಡಿಯಂತೆ ಮದನ ಉಜುಬಿ ಹೇಳುವ 
ಮಂತ್ರಿಸಖರನಂಜಿಸಿಕೊಂಡ ಹೊಜನೆಣ್ಣುಗಳ ಮೇಲೆ ಮುನಿದು (ಭರಚ. 
೪೮-೯೩). [ಅಂಜು * -ಇಸ್ಕು] 
ಅಂಜಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು (ಮೈಔಗಿ. ೨೭-೫೧೨). 
"ಅಂಚಿಹುಲ್ಲು' ಪ 
[ಅಂಜ್ಯಿ (ಆ ಹಂಜಿ?) * ಹುಲ್ಲು (ಆ ಪುಲ್‌)) 
ಅಂಜೀರ "ಅಂಜೂರ' ನೋ. 
ಅಂಜು, (ಕ್ರಿ). ಹೆದರು; ಭಯಪಡು; ದಿಗಿಲುಬೀಳು : “ಅಂಜು- 
ಭಯೇ? (ಶಮಧಾ); ಅನ್ತಕನ್ಗಇ್ಣ ದೊನ್‌ (ಮೈಆರಿ. ೧೯೩೯, ೨೨-೧೮; 
750) ; ಆಂಜದಂಜದೆ ತೊಲತೊಲಗು (ಕವಿರಾ. ೨-೨೬) ; ಕಾಗೆವೊಲಿಂತು 
ಬಿಲ್ಲೆ ಕರಮಂಜುವಿರಂಜಲಿಮಾ ತ್ರಿಣೇತ್ರನಂ ಪೋ ಗೆಡೆಗೊಂಡು ಕಾದುವೆನೆ 
(ಪಂಪಭಾ. ೧೦-೧೨೨) ; ನಡುಗುವ ವಲ್ಲಭೆಯರನಂಜಲಿಮಂಜಲಿಮೆಂದು 
ಸಂತೈಸಿ (ಶಾಂತಿಪು. ೮-೫೦ ವ) £ಅಂಜಲಿಂ = ಹೆದರಬೇಡಿ] ; ಈ ನದೀ 
ನಂದನನ ಬಲದಲಿ ಸೇನೆ ಶಿವಗಂಜುವುದೆ (ಕುವ್ನಾ ಭೀ. ೧-೩೩) ; ಅಂಜಿದು 
ಫಣಿರಾಯ ತಲೆದೊನೆಯಲು ರತ್ನ ಗುಂಜಿಯಂತೆಸೆದು ಚಿಲ್ಲಿದುವು 
(ಮೋಹತ. ೧೨-೫೩) £ಅಂಜಿದು ಇ ಅಂಜಿ] ; ತಮಕೆ ರವಿಯಂಜಿ ಬೆಳಗ 
ದಿರ್ಪನೆ ಲೋಕಮಂ (ಚೆಬಪು. ೧-೩೨) ; ಅಂಜಿದವನ ಮೇಲೆ ಕಪ್ಪೆ 
ಹಾಕಿದ ಹಾಗೆ (ಗಾದೆ). ಅಂಜಿ ಅತ್ತೀಕಾಯಾಗು - ಭಯದಿಂದ ಕುಗ್ಗು: 
` ಅರಮನೆಗೆ ಅರಮನೆಯೇ ಅಂಜಿ ಅತ್ತೀಕಾಯಾಗಿತ್ತು (ಪುಟ್ಟರ. ೭). 
[ಜೀ. ॥ ತಮಿ. ಮಲ, ಅಣ್ಣು; ತುಳು. ತೆಲು. ಅಂಜು; .ಕುಇ. 
ಆಜ; ಕುವಿ. ಅಜ್ಜಲಿ; ಬ್ರಾಹೂ. ಹೀಜಿಂಗ್‌] 
ಅಂಜ್ಯು (ನಾ). ಹೆದರಿಕೆ; ಭಯ: ಹಿಂಜರಿದನೈಸೆ ರಾಮಂಗೆ ಮೊರೆ 
ಯಿಡಲ್‌ ಆಂಜರಿಯದಾಂಜನೇಯೆಂ (ಶ್ರೀರಾಮಾ. ೭೫೮-೨೫೭). 
[< ಅಂಜು] 
ಅಂಜುಕುಳಿ, ಅಂಜುಗುಳಿ (ನಾ). ಹೆದರುವುದೇ' ಸ್ವಭಾವವಾಗಿರುವ 
ವ್ಯಕ್ತಿ; ಭೀರು; ಹೇಡಿ: ಅಂಜುಕುಳಿ (ಭಾಷಾಭೂ. ೧೮೪ ಉದಾ) ; 
ಎಡೆಬಿಡದೆ ದುಃಖಂಗಳೊತ್ತುತಿರೆ ಬಾಚಿ ನೀಳ್ಬನ್‌ ಬಯಸಿ ತಾಳ್ವನ್‌ 
ಆಂಜುಕುಳಿ (ಅಶ್ವತ್ಥ. ೨೦-೨೩) ; ವಿನೋದವಾಗಿ ಕೇಳಿದರೆ' ಕೋಪಿಸಿ 
ಕೊಂಡು ಬಿಟ್ಟಿ; ನೀನು ಶುದ್ಧ ಅಂಜುಕುಳಿ (ಆರ್ಯಕ. ೪೭). ಅಂಜು 
ಗುಳಿ: ಆತ ಮಹಾ ಅಂಜುಗುಳಿಯಾಗಿ ತೋರುತ್ತಾನೆ (ರತ್ನಗೋ. ೬೬); 
ಈಕೆ ಬಹಳ ಅಂಜುಗುಳಿ ಎಂದ (ನಡೆದಾ. 11, ೧೧೨೫). 
[ ಅಂಜು, * -ಕುಳ್ಳಿ] 
ಅಂಜುಗುಳಿ "ಅಂಜುಕುಳಿ? ನೋ. 
ಅಂಜುಪುರುಕೆ; ಅಂಜುಬುರುಕ (ನಾ). - ಅಂಜುಕುಳಿ. ಅಂಜು 
ಬುರುಕೆ: ಅಂಜುಬುರುಕರಿಗೆ ಇಲ್ಲಿ ಸ್ಥಾನವೇ ಇಲ್ಲ (ವಾತ್ಸಲ್ಯ. ೨೧). 
[ಅಂಜ್ಕು + -ಪುರುಕ] 
ಅಂಜುಪುರುಕಿ, ಅಂಜುಬುರುಕ (ನಾ). ಹೆದರುವುದೇ ಸ್ವಭಾವ 


೧೧-೧೩೪) ; 


ಅಂಜುಬುರುಕ 


ವಾಗಿರುವ ಹೆಂಗಸು. ಅಂಜುಬುರುಕ : ಏನು ಅಂಜುಬುರುಕಿ ನೀನು 
ಯಶೋದಾ (ವಾತ್ಸಲ್ಯ. ೩೫). [ಅಂಜು * -ಪುರುಕಿ] 
ಅಂಜುಬುರುಳೆ "ಅಂಜುಪುರುಕ' ನೋ. 
ಅಂಜುಬುರುಕ "ಅಂಜುಪುರುಕಿ' ನೋ. 
ಅಂಜುರ "ಅಂಜೂರ' ನೋ. 
ಅಂಜುಲಿ, ಅಂಜುಳಿ (ನಾ). ಅಂಜಲಿ: “ಬೊಗಸೆ? (ಗಂಗಾಮ). 
ಅಂಜುಳಿ: ಮುಖಪ್ರಕ್ಟಾಳನಾರ್ಥಂ ಪೇರಡವಿಯೊಳಂಜುಳಿಯಿಂ 
ಜಲಮಂ ತಂದು (ಕಾದಂಪೂ. ೭೦೧) ; ಲಲನೆಯಂಜುಳಿ[ಪಾತಾಂ. ಲಿ] 
ಸಲಿಲದಿಂ ಚಪ್ಪಳಿಸುತಂ ಬೆನ್ನೊಳು ಶಿರಸಿನೊಳು ಜಲವನೊತ್ತುವಳ್‌ 
(ಬಸಪು. ೧೫-೯) ; ಜಗವುಘೀ ಯೆಂದುದು ಜಯಧ್ವನಿ ಜಗವ ರೊಂಪಿ 
ಸಿತೊಗ್ಗಿನಂಜುಳಿ ಗಗನದಗಲಕೆ ಕುಣಿವುತಿದ್ದುದು ಸುರರ ಭಾಳದಲಿ 
ಚೂಡಾಮಣಿಯನಂಜುಳಿಗೆ ತೆಗೆದು (ಶ್ರಿ «ರಾಮಾ. 
[ಸಂ. ಅಂಜಲಿ] 
ಅಂಜುಳಿ "ಅಂಜುಲಿ? ನೋ. 
ಅಂಜೂರ, ಅಂಜರ, ಅಂಜೀರ, ಅಂಜುರ, ಅಂಜೂರಿ (ನಾ). 
ಅತ್ತಿಯ ಜಾತಿಗೆ ಸೇರಿದ ಒಂದು. ಬಗೆಯ ಮರ, ಹೆಣ್ಣು : 
ಚಂಪಕ ಪಾರಿಜಾತವು ಪನಸು ಅಂಜೂರೆ (ಜಿನಭಾ. ೧೭-೧೬). ಅಂಜರ ; 
ಅಂಜರಮುಂ ಖರ್ಜೂರಮುಂ . . . ಮಂಜುಳದುದಾ  ನವನದೊಳಿರ್ಪವು 
ಪೆಂಪಿಂ (ಹಮ್ಮಾರ.೪-೧೫); ಆಂಜರದ್ದಣ್ಣಾ ಕಿ ಸರಡಿಪಿಸರ ತಂಗಿ (ಮಲ್ಲಿಗೆ. 
೪೮). ಅಂಜೀರೆ: ಕಾನಡಾ ತೋಟಗಳಲ್ಲಿ ಕಿತ್ತಳೆ, ಕಂಜಿ, ಆಂಜೀರ 
.. ಫಲಗಳು ಬೆಳೆಯುತ್ತವೆ (ಕಭಾಗೆ. ೨೭೬); ಇವಲ್ಲದೆ ಮತ್ತೊಂದು 
` ಕಡೆಗೆ ಅಂಜೀರವನ್ನು (ಕೃಷಿಪ್ರ. ೧೪೩). ಅಂಜುರ: ಉತ್ತುತ್ತೆ ಜೇನು 
ಅಂಜುರ ಶೇಫು (ವಾದಿಕೀ. ೧-೧೪೯-೨). : ಅಂಜೂರಿ: ಅಂಜೂರಿಯ 
ಗಿಡಗಳೂ ಅತ್ಮೀ ಆಲದ ಮರಗಳೂ ಒಂದೇ ಜಾತಿಯೊಳಗಿನವು ಎಂದು 
ವಿದ್ವಾಂಸರು ಹೇಳುತ್ತಾರೆ (ಮುಂಬಯಿ. ೨-೨೯). 
[+ ಅರೆ. ಪಾರ. ಹಿಂ. ಮರಾ, ಅಂಜೀರ್‌] 
ಅಂಜೂರಿ "ಅಂಜೂರ' ನೋ, 
ಅಂಜೆ (ನಾ). ಬಟ್ಟಿ; ವಸ್ತ್ರ; ಕಪ್ಪಡ (ಕಿ). 
ಅಂರುಟೆ " "ಅಜ್ಜ ಈ» ಸೋ, | 
ಅಂಟಕಾಸು, ಅಂಟಗಾಸು (ಕ್ರಿ). ಕಲಾಯಿಮಾಡು; ಬೆಸುಗೆಹಾಕು 
(ಸ್ಕ್ಯಾಂಡರ್‌). ಅಂಟಿಗಾಸು (3). 
[ಆ ಅಂಟು * ಕಾಸ್ಸು (ಆ.ಕಾಯಿಸ್ಕು)] 
ಅಂಬಿಗಾಸು "ಅಂಟಿಕಾಸು' ನೋ. 
ಅಂಟರಳೆ (ನಾ). ಒಂದು ಜಾತಿಯ ಗಿಡ; ಅಂಟಿವಾಳ. 
[ಅಂಟ್ಲು ೬ ಅರಳೆ?) . 
ಅಂಟರಿಕೆ (ನಾ). ಸೋಕಿದರೆ ಅಂಟಿಕೊಳ್ಳುವ ಒಂದು ಬಗೆಯ 
ಹುಲ್ಲು. [ಅಂಟರು * -ಇಕೆ] 
ಅಂಟರಿಸು (ಕ್ರಿ). (ಉಕ) ೧. (ದ್ರವಾಂಶ ಕಳೆದು ಹೋಗಿ) ಗಟ್ಟಿ 
"ಯಾಗು. ೨. "ಹೊತ್ತು ಹೆಚ್ಚು ಬೆಂದಿರು ಹುರುಪಡಿಸು” 
(ಜಾನಕೋ. ೧೨). [ಇ ಅಡು? 
ಅಂಟರು, ಅಂಟಲು (ಕ್ರಿ). ಅಂಟಿಕೊಳ್ಳು, ಹತ್ತಿಕೊಳ್ಳು : “ಸ್ಪರ್ಶ” 
(ಗುವಿಮೋ. ಕಿ). ಅಂಟಿಲು (8). [ಆ ಅಂಟ್ಮು?) 
ಅಂಬಿಲು "ಅಂಟಿರು' ನೋ. . 
ಅಂಟಿಸುಂಟಿ (ನಾ). ನಿಂದಾವಾಚಕವಾದ ಒಂದು ಶಬ್ದ; ಒಂದು 
ಬೈಗುಳ (?): ದರವುರಮುಮಂಟಸುಂಟಿಯುಮರೆವೊರಕನುಮೆನಿಸಿ 
ತರತರಂ ನುಡಿದು ಸಭಾಂತರದೊಳ್‌ ರಂಜಿಪುದೆ ರಸಾಂತರಂಗಳಂ ಮುಟ್ಟಿ 


(ಕುವ್ಯಾಕ. ೬-೩೨); 


೫೩೮-೨೬೮). 


[~ ಅಂಚಿ] 


ಅಂಟ್ಮು 


ನುಡಿದು ರಂಜಿಸವೇಡಾ (ಅಜಿಪು. ೧-೮೮) ; ಚಿಃ ಬಿಸುಡುಗೊಯ್ಯೆಯ 
ರುಟ್ಟುದಜಕೊದ್ದೆ ಬೀಟು ಬೆರಳ್ಗಡಿಕೆಯರಂಟಸುಂಟಓ ಸುಡು ಪಂಜೆಗಳೆಂಜಲ 
ಹಂಜೆಯೆಂದು ಬಯ್ದೊಡನೆತ್ತಿದರ್‌ ಮಸಗಿ ಚೇಂಟಿದ ಬನ್ನಮನಕ್ಕತಂಗಿ 
ಯರ್‌ (ಅನಂಪು. ೮-೩೧). ([?] 


5| ಅಂಟಿಕ್ಕು (ಕ್ರಿ). ೧. ಅಂಟಿಸು. ೨. ನಾಟಿಹಾಕು ; ಕಸಿಮಾಡು (8). 


25 


80 


35 


40 


೩. ಬೆಂಕಿ ಹಚ್ಚು (ಸ್ಯಾಂಡಂ7). [ಅಂಟ್ಯು * ಇಳು ನ 
ಅಂಟಗೆಪಂಟಿಗೆ (ನಾ). ಕೃಷ್ಣಪಕ್ಷದ ರಾತ್ರಿಯಲ್ಲಿ ಹುಡುಗರು ದೀಪ 
ವನ್ನು ಹಿಡಿದುಕೊಂಡು ಮನೆಯಿಂದ ಮನೆಗೆ ಹೋಗಿ ಕಾಣಿಕೆ 
ಯನ್ನು ಬೇಡುವ ಒಂದು ಆಟ; "ಅಂಟಿಗೆಪಂಟಗೆ? ಎಂದು 
ಕೂಗುವ ಒಂದು ಬಗೆಯ ಹುಡುಗರ ಆಟ (ಸ್ಕಾಂಡರ್‌). [?] 
ಅಂಟಡು (ಕ್ರಿ). ಅಂಟಸು; ಸೇರಿಸು; ಕೂಡಿಸು (ಸ್ಯಾಂಡರ್‌). 
[ಅಂಟು + ಇಡು] 
ಅಂಟಿಸು (ಕ್ರಿ). ೧. ಅಂಟಕೊ ಳ್ಳುವಂತೆ ಮಾಡು; ಸೇರಿಸು; 
ಹತ್ತಿಸು; ಸೋಕಿಸು; ಮುಟ್ಟಿಸು: ತೇಟಾಡಿ(ಆ)ದಲ್ಲಿ ಪೂಸೆ ನಿಲ್ಲದು 
ವಿಷಮಂತದುಂ ಪೆಜರನಂಟಸೆ ಪತ್ತುಗುಮಾ ಮಹಾವಿಷಂ (ಲೋಕೋಪ. 
೧೦-೨೬) ; ಕಂಪಿಪೊಡಲಂಟಪ ಧೂಳಿಯೊಜಲ್ವ ನಿಸ್ವನಂ ನಿಟ್ಟುಸುರಂದು 
ವಿಸ್ಮಯಮನಾಗಿಸೆ (ಉದ್ಭಟ. ೪-೫೯) ; ಸುತವೆರಸಾ ವಧೂಬ ಜಿನರಾಜ 
ಗೃಹಕ್ಕೆ ಪೊದಟ್ದು ಪೋಗಿ ಸಂಗತಿವಡೆದಿರ್ದ ಬಾಗಿಲ ಕವಾಟಗಳಂ ಸಿಶು 
ಪಾದಂ([ಶಿಶುಪಾದಮಂ3 ಕಳಾವತಿ ಬಿಡದಂಟಸಲ್‌ ತೆಜಕಿದವಂದೆರಡುಂ 
(ಪುಣ್ಯಾಸ್ರ.೭-೫೨) ; ಎಂಟುಮಡಿ ನಯದಿಂದ ನೊಸಲಿನೊಳಂಟಸುವುದಾ 
ತಂಗೆ ಪಟ್ಟಿ ವನೆಂದಳಾ ಕಾಂತೆ (ತೊರರಾ. ೨-೧-೩೫) ; ಆದೊಂದು ದುಃಖ 
ಪರಂಪರೆ, ನಿಮಗೇಕೆ ಆ .ದುಃಖ ಆಂಟಿಸಲಿ (ನವನೀ. ೬೯) ; ಮೊದಲ 
ಹಾಳೆಯಲ್ಲಿ ನನ್ನಕಾಗದವನ್ನು ಅಂಟಸಿದ್ದರು (ಶಾಲೆಮ.೪೯). ೨. ಬೆಂಕಿ, 
ದೀಪ ಮುಂತಾದವನ್ನು ಹೊತ್ತಿಸು; ಹಚ್ಚು: ಅಂಟಸಿದ ದೀಪದಿಂ 
ಕಂಡರಣಿಯಂ ಮಥಿಸಿ (ವೀಕೈಪು. ೫-೧೨-೨೬). ೩. ಉಂಟುಮಾಡು: 
ಪಂಠಿಸಿ ರಿಪುಗಳ ಮುಜಕಿಯಲಿಆಕಿದು ಮನಕಂಟಿಸಿದರು ಭೀತಿಯನು 
(ಕಂನವಿ. ೧೮-೧೦೪). [ಅಂಟ್ಟು * -ಇಸ್ಕು] 
ಅಂಟು (ಕ್ರಿ). ೧. ಮುಟ್ಟು ; ತಾಕು; ಸೋಕು: ವಿರಚಿಸಿ ಸುಕು 
ಮಾರತೆಯಂ ಪಿರಿದುಂ ಬೆರಳಿಂದನಂಟನೋಡಿದನೋ ಪೇಟರವಿಂದೋ 
ದೈವನೆನಲಾ ತರುಣಿಯ ಗಂಭೀರನಾಭಿಮಂಡಲಮೆಸೆಗುಂ (ಕಾದನಉ. 
ನಿನ್ನಧರಾಮೃತಕ್ಕೆಳಸಿ ತನ್ನ ಪ ನನ್ನವನಂಟನೊರ್ಮೆಯುಂ 
ನಿನ್ನಯ ಸಂಗಮಕ್ಕೆಳಸಿ ಮಾಣ್ದನತೀವ ಸುಖಪ್ರಸಂಗಮಂ (ನಳಚಂ. 
೧೬೪); ಕೋಮಳಕರದಿಂ ಭೂಮಾಶನ ಸಕಲಾವಯವಂಗಳನಂಟ ನೋಡಿ 
(ದಶಕು. ೨-೫೩ ವ); ಇಜಕಿದೆಡೆಯನಂಟಂಟಿ ತೋಣುತಿರಲು (ಆರಾಡ. 
೧೩-೧೯). ೨. ಜತೆಗೂಡು ; ಸೇರು; ಕೂಡು: ನಿಚಿತ ಮುದದಿಂದೆ 
ಮುಖಶಶಿರುಚಿಯಂ ಬಿಡದಂಟ ಸವಿವೆವೆಂದಗಲದೆ ಸಾರ್ದ ಚಕೊಳಿರೆಂ 
ಗಳವೊಲ್‌ ಘನಕುಚೆಯಲರ್ಗಣ್ಣಳ್‌ ವಿರಾಜಿಸಿದುವು (ಉದ್ಭಟ. ೬-೧೦೭); 
ಕಂಟಕಿಯೆಂದು ನುಡಿನರೆಮ್ಮನೆಮ್ಮೊಳಗುಂಟಾದ ಸವಿಯನಿಮಿಷರು 
ಈಂಟುವ ಸುಧೆಯೊಳಿಲ್ಲೆಂದು ತೋರ್ಪೊಲು ಫಲನಂಟದ ಪಲಸುಗಳಿಹವು 
(ಕಂನನಿ. ೨-೪೬) ; ಅ ಪುಸ್ತಕದಲ್ಲಿ ಹಾಳೆಗಳು ಒಂದಕ್ಕೊಂದು 'ಅಂಟ 
ಕೊಂಡಿವೆ (ರೂಢಿ). ೩. ಉಂಟಾಗು ; ಒದಗು : ಅಂಟದ ಜಗಳದೊಳಗೆ 
ಮಾರ್ಬಲವನು ಪಂಟಸಿ ಮುಆಿಯಿಆಿದಾಗ ಒಂಟಿಂಗದಲಿ ಮೇಆಕಿದರ 
ಕೇರಿಯೆಸೆದುವು (ಕಂನವಿ. ೬-೬೦); ಪಾಪ ಪುಣ್ಯಗಳಿರಡೂ ಅವನಿಗೆ ಅಂಟಿ 
ಲಾರವು (ಜಗದಾ. ೩೮). ೪. ಮೆತ್ತಿಕೊ ; ಹತ್ತಿಕೊ: ಜಾಃಲಂಟದ 
ಕಾಲ ರೊಂಡೆಯನೂಜಕಿ ಬಿದ್ದಂಗಯ್ಯ ಕೆಸಜಂ ತೋಲುತಂ ಭೂನಾಥ 
ನೀನಜಕಿಯಾ ಜಗತ್ರಯಕೆ (ಬಸಪು. ೧೦-೮). ೫. ಸವರು ; ನೇವರಿಸು; 


೧೦); 


ಅಂಟ್ಮು 


ತಿದ್ದು: ನಿಮಿರ್ದ ಸೆಳ್ಳುಗುರ್ಗಳಿನೊಯ್ಯ ನೊಯ್ಯೆ | 
ಮುನ್ನತಸ್ತನಂ dA (ನಜ ೩೨೯). ೬. ನಿಲ್ಲು; ತಡೆ: 
ಧಕೆಯನೆಲ್ಲ ಮುಸುಕುವ ಬಲುಗತ್ತಲೆ ತರಣಿಯ ಮುಂದೆ ನಿಲುವ | 
ದುರುಳ ಬಲದಿ ಜನಮುಂ ದಂಟಿದೇ' ಪರಿದೋಡಿತು ೆಜೆಸೆಗಳಿಗೆ! 
(ಜೀನಂಸಾಂ. ೫-೬೫). ೭. ಕೋಪದಿಂದ ಮೇಲೆ ಬೀಳು (ಸ್ಯಾಂಡರ್‌). | 
6. ಮೈಥುನ ಮಾಡು; ಸಂಭೋಗಿಸು (ಸ್ಕಾಂಡರ್‌). ೯. ಹಿಂಬಾ! 
ಲಿಸು; ಅಟ್ಟು (ಸ್ಯಾಂಡರ್‌). | 
(ಜೀ. ॥ ತನಿ. ಆಟ್ಟು ; ತುಳು. ತೆಲು. ಅಂಟು; ಕೋಲಾ. ಅಟ್‌ ; | 
ನಾಯ್ಕಿ. ಅಟ್ಟ] | 
ಅಂಟ್ಯು (ನಾ). ೧. ಮುಟ್ಟಿದರೆ ತಗುಲಿಕೊಳ್ಳುವ ಸ್ಪ ಭಾವ; 
ಜಗಟು: ಎಲ್ಲರಿಗೂ ಬಾಯಿ ಟೂಟಿ ಬ 11, ೧೪೬೦). | 
೨. ಜಿಗಟಾದ ವಸ್ತು; ಸೋಕಿದ ಸ್ಥಳಕ್ಕೆ ಹೆತ್ತಿಕೊಳ್ಳು ವ; 
ಸ್ವಭಾವವ ಪದಾರ್ಥ; ಗಿಡಮರಗಳ ಹಾಲಿನಿಂದ ಉತ ನ್ನ i 
ವಾಗುವ ಗೋಂದು; ಬಂಕೆ; ಕೃತಕವಾಗಿ ತಯಾರಿಸುವ 3೦ 
“ಸರಿ ಪರಿಸನಂಗಳೊಳಗಂಟು? ಹಿತ ೯೨); ಮಯಣದಂಟನ; 
ಮೇಲುಕೊಂಬಿನ ಬೇಟಿಗಾಜರು ಬಳಸಿದರು (ಕುವ್ಯಾಅ. ೫-೩೩) ; ಗಳೆ 
ಗಳಂಟಗೆ ಸಿಲುಕಿದವು ಪಿಕ್ಕು ಳಿಗ ಪಿಂಜರ ಮಂಜರಿಗ ಮಾಂಬುಲಿಗೆ 
ಲಾವುಗೆ ಸರಲೆ ಬುರುಲೆಗಳ್‌ ಹಟಾ ೩-೩-೧೮); ಅಂಟನಂದದ ಸೆ ಹ | 
ಬಿಜುಬಿನಂದದ ಕೋಪವುಂಟಾದವರನು ಪತ್ತುವುದು (ಭರಚ. ೬೮-೩೪) ; | 
ಅಂಟುಗಳಅಕಿದ ಪಕ್ಕಿಗಳಂತೆಯುಂ (ಚಿಕವಂ. ೫೯-೫). ೩. ಕೊಳೆ ; | 
ಕಶ್ಮಲ: “ಆಚಮನಂ ಉಪಸ್ಪರ್ಶನಂ ಈ ೨ ಅಂಗದಂಟುಬಾರಿಸುವುದು” 
(ಹಲಾಯು. ೬೮-೨೫೪) ; ಒಲಿದುಂಬ ಬಟ್ಟಲು ಹರಿವಾಣದೊಳಗೆ 
ಕೈಯಲುಬುವ.ಬಟ್ಟಲು ಹೋಗೆ ಕೆಲದಲ್ಲಿ 'ಕರತಳದಂಟ ಕೀಳುವ ದಾರೆ 
ಸಲೆ ಸಂದ ಗಿಣ್ಣಿಲೊಪ್ಪಿದುದು (ಭರಚ. ೪-೬೪). ೪. ಸ್ತ್ರೀಯರ ರಜೋ 
ದೋಷ, ಮುಟ್ಟು : 4 ಆಂಟನಲಿ ಮುಟ್ಟಲಕ್ಕು 0 (ಕಬ್ಬಿ ಕೈ. ೬೩). 
೫. ಕಸಿಮಾಡುವುದಕ್ಕೂ ಚಿಗುರಿಸುವುದಕ್ಕೂ ಉಪಯೋಗಿಸುವ | 
ಕಡ್ಡಿ, ಬಳ್ಳಿಯ ಹಂಬು : ಮಲ್ಲಿಗೆಯ ಅಂಟು ಇದ್ದಂತೆ ನೇಹದ 
ನಂಟು (ಸೂರ್ಯಪಾ. ೨೬-೩) ; ಪುಷ್ಪದ ಜಾತಿಯ ಬೀಜಗಳನ್ನು ಅಥವಾ 
ಅಗಿಗಳನ್ನು. .. ಅಥವಾ ಅಂಟುಗಳನ್ನು ತರಿಸಿ... ಹಾಕುತ್ತಾ (ಕೃಷಿಪ್ರ. 
೧೪೩); ನಾಟುವ ಅಂಟುಗಳು ನಾಲ್ಕೆ ಟು ದಿವಸದಲ್ಲಿ ನೆಲೆಗೊಳ್ಳುತ್ತವೆ ; 
(ರೂಢಿ). ೬. ಸಂಪರ್ಕ; ಸಂಬಂಧ : ಅಂಟು ತಪ್ಪಿದರೆ ನಂಟು | 
ತಪ್ಪೀತೆ? (ಗಾದೆ). ೭. ಆಸರೆ; ಅವಲಂಬನ ; ರಕ್ಷಣೆ | (ಸ್ಯಾಂಡರ್‌). 
ಅಂಟಿನ ಉಂಡೆ - ೧. ಗೋಂದನ್ನು ಹುರಿದು 'ಪಾಕದಲ್ಲಿ ಹಾಕೆ | 
ಕಟ್ಟುವ ಉಂಡೆ : ಅಂಟನ ಉಂಡಿ[ಡೆ3 ಯಿಲ್ಲದೆ ಶೀನೂನ 'ಫಲಾಹಾರ | 
ಹಗು ತರಲಿಲ್ಲ (ಸಮಜೀ. ೫೩೫). ೨. ಪುರಿ ಕಡಲೆ ಅವಲಕ್ಕಿ ಮುಂ! 
ತಾದವನ್ನು ಬೆಲ್ಲದ ಪಾಕದಲ್ಲಿ ಹಾಕಿ ಕಟ್ಟು ವ ಉಂಡೆ: “ಅಯ್ಯೊ ₹1 
ಆಗಲೆ ಹೊರಟುಹೋಗಿಬಿಟ್ಟನೆ? ಒಂದಷ್ಟು ಅಂಟಿನ ಉಂಡೆ, ಅವುಗು, 
ಕಟ್ಟ ಕೊಡುತ್ತಿದ್ದೆನಲ್ಲಾ? ತು ೨೬೪). ಅಂಟಿನ ಕೋಲು - ಅಂಟು 
ಕೋಲು: ಬೇಂಟಿಗೆ ಬಲೆಗಳಂಟನ ಕೋಲು ಕಣ್ಣಿಯ ಬಲುಭುಜರು 


ಸಡಗರಿಸಿ ನೆರೆದರು ಪುರದ ಬಾಹೆಯಲಿ (ನಳಚ. ೨-೧೦). ಅಂಟಿನ ಮರ -|40 


ಜಿಗಟಾದ ಹಾಲಿಂದ ಕೂಡಿದ ಒಂದು ಜಾತಿಯ ಮರ (ಕಿ). 

[€. ಅಂಟು. ॥ ತುಳು. ತೆಲು. ಆಂಟು] | 
ಅಂಟುಕ (ನಾ). ಬೆನ್ನು ಹತ್ತುವ ಸ್ವಭಾವವುಳ್ಳವನು; ಸಿಕ್ಕಿದರೆ 
ಬಿಡದವನು: ಉಕಪ್ರತ್ಯಯಕ್ಕೆ - ಆಂಟುಕಂ, ಕಾರುಕಂ (ಶಮದ. ೨೦೩ 
ಪ್ರಯೋ). [ಆಂಟ್ಕು* -ಉಕ] 
ಅಂಟುಕಣಿ (ನಾ).: ಅಂಟನ್ನು ಸವರಿದ ಬಲೆ (7): ಕಣ್ಣಿವಲೆಗಳು 


ಅಂಟು ಜಲವೇಂಟಿ 


| ರುಳ್ವಲೆ ಕಿಜುನಲೆ ಕಾಲ್ಕಣ್ಣಿವಲೆಗಳಂಟುಕಣಿಯಿಂ ಬಣ್ಣಗೆಡಿಸಿ ಖಗ 
| ಮೃಗಗಳ ಕೊಲುತಿರ್ಪಣ್ಣರಿಗುಂಟೀ ಸದ್ಧತಿಯು (ಅನಂಡ. ೧೨-೧೨೯). 
[ ಅಂಟ್ಕು + ಕಣಿ (ಆ ಕಣ್ಣಿ?)] 
| ಅಂಟುಕಲಿಕೆ, ಅಂಟುಕಲಿಗೆ (ನಾ). ಸೂತಕ; ಮೈಲಿಗೆ (ಸ್ಯಾಂಡರ್‌). 
5] ಅಂಟುಕಲಿಗೆ (ಸ್ಕಾಂಡರ್‌). [ಅಂಟ್ಯು* ಕಲ್ಲೆ + -ಣಕೆ] 
|! ಅಂಟುಕಲಿಗೆ "ಅಂಟುಕಲಿಕೆ? ನೋ. 
| ಅಂಟುಕೊಡು (ಕ್ರಿ). ಆಸರೆಯನ್ನು ನೀಡು; ಆಶ್ರಯ ಕೊಡು 
(ಸ್ಯಾಂಡರ್‌). [ಆಂಟ್ಕು ೬ ಕೊಡು] 
ಅಂಟು ಕೋಲು (ನಾ). ೧. ಅಂಟನ್ನು ಹತ್ತಿಸಿದ ಕೋಲು: 
ದುರ್ಯೋಧನನು ಹನ್ನೊಂದಕ್ಷೋಹಿಣಿ ಸೈನ್ಯವನ್ನೂ ಮಂಡೆಕೊದಲು 
ಗಳನ್ನು ಹಿಡಿದು ಸೆಳೆಯುವ ಅಂಟುಕೋಲುಗಳನ್ನೂ. . *ಇನ್ನೂ ಬೇಕಾದ 
ಯುದ್ಧ ಸಾಮಗ್ರಿಗಳನ್ನೂ ಸಿದ್ಧ ಪಡಿಸಿ (ಕೃವಾಉ.೨೪೪). ೨.-ಅಂಟುಗಳೆ. 
[ ಅಂಟು * ಕೋಲು (ಆ ಕೋಲ್‌)] 
; ಅಂಟುಗಟ್ಟಗೆ (ನಾ). - ಅಂಟುಗಳೆ': ''ಬಡಿಕೋಲು ಜಾಯಿಲಂ ಪಾಸು 
sl ನಲೆ ಬೀಸುವಲೆ ತಡಿಕೆ ಕಾಲ್ಗಣ್ಣಂಟುಗಟ್ಟಿಗಿಯು ಬೆಂಗೆ್ಲಿ ತೊಡಕುವಲೆ 
ಕಂಬಿ ತಿತ್ತಿಯು (ರಾಘಚಾ. ೧೭-೬೭). "ಅಂಟು ಕೋಲು? ಪರಾ: 
[ ಅಂಟ್ಕು + ಕಟ್ಟಗೆ] 
| ಅಂಟುಗರಿಕೆಹುಲ್ಲು (ನಾ). ಸೋಕಿದರೆ (ಬಟ್ಟಿ ಬರೆಗೆ, ಮೈಗೆ) ಅಂಟ 
ಕೊಳ್ಳು ವ ಸ್ವಭಾವದ ತೆನೆಗಳುಳ್ಳ ಒಂದು ಜಾತಿಯ ಹುಲ್ಲು: 
ಆಂಟುಗರಕೆ ಹುಲ್ಲು (ಮೈಔಗಿ. ೧೪-೨೪೨). "ಅಂಟುಪುರಲೆ' ನರಾ. 
| [ಅಂಟ್ಕು + ಗರಿಕೆ ( ಕಜುಂಕೆ) * ಹುಲ್ಲು (ಆ ಸುಲ್‌)] 
| ಅಂಟುಗಳ (ನಾ). ಸಸಿ; ನಾಟಿಹಾಕಲಿರುವ ಸಣ್ಣಪೈರು 
| (ಸ್ಯಾಂಡಲ್‌). [ಅಂಟು +?) 
| ಅಂಟುಗಳೆ (ನಾ). ಬೇಟಿಗಾರರು ಹಕ್ಕಿಗಳನ್ನು ಹಿಡಿಯಲು ಬಳಸುವ 
252, ಅಂಟು ಹತ್ತಿಸಿದ ಕೋಲು, ಗಳು: ದಡಿವಲೆಗಳಂ-ಬಡಿಕೋಲ್ಲಳಂ 
| ಅಂಟುಗಳೆಗಳಂ ಕಾಲ್ಗಣ್ಣಿಗಳ ಗಿಡುಗ ಸಾಳುವ ಜಾಯಿಲಂಗಳಂ(ಚಿಕವಂ. 
(೨ ೫-೧೬). [ಅಂಟ್ಯು*:ಗಳೆ (ಆ ಗಟಿ)] 
ಅಂಟುಗೊಳ್‌ (ಕ್ರಿ). ೧. ಅಂಟಕೊ; ಸಿಕ್ಕಿಕೊ; ನಾಟು! 
ಬಾಸೆಯೊಳಂಟುಗೊಂಡ ಕಣ್‌ ಶಿವಳಿಯೊಳಂ ಸಿಲ್ಕಿ ಪೋಗಲಾರ್ತುವಿಲ್ಲ 
(ಕಬ್ಬಿಕಾ. ೭೮). ೨. ಆಶ್ರಯಿಸು; ಅವಲಂಬನ ಹೊಂದು: ನಯನ 
|. ದೊಳ್‌ ತವಕಂ ತವೆ 'ಮಕ್ಕು ತಲ್ಲತಾಮಂದಿರದಂಟುಗೊಂಡದೆನಸುಂ 
ಕುಸುಮಾವಳಿದೇಖಿ ನೋಡಿದಳ್‌ (ಕುಸುಮಾ. ೧೩-೯೬) ; -ನೀರ್ದಾಣಮ 
| ನಂಟುಗೊಂಡದಟರಾಗಳೆ ಬಾಯ್ವಿಡೆ (ಕಬ್ಬಿಕಾ. ೧೯೪). 
[ಅಂಟ್ಯು + ಕೊಳ್‌] 
ಅಂಟುಗೊಳಿಸು (ಕ್ರಿ). ನಡು; ನಾಟು: ಅಗೆದು ನಟ್ಟಂತೆಯುಂ ಅಂಟು 
ಗೊಳಿಸಿದಂತೆಯುಂ ಬಿತ್ತಿದಂತೆಯುಂ ಬೇರ್ವರಿದಂತೆಯುಂ ಮಗ್ನ 
ಮಾಗಿರ್ಪಂತುಟಾ ಮೆಲ್ಲಡಿಯೊಳ್ಗಂಪಂ ಸವಿವಿನಂ (ಚಿಕವಂ. ೯೦-೨೦). 
[ ಅಂಟ್ಕು + ಕೊಳ್‌ * -ಇಸ್ಕು] 
ಅಂಟುಗೋಡೆ (ನಾ). ಅಕ್ಕ ಪಕ್ಕದ ಕಟ್ಟಡಗಳ ನಡುವೆ ಎರಡಕ್ಕೂ 
ಸೇರಿ ಅವುಗಳನ್ನು ಕೊಡಿಸುವ ಗೋಡೆ. “ಅಂಟುಮನೆ' ಪರಾ. 
[ಅಂಟ್ಕು * ಗೋಡೆ] 
ಅಂಟುಜಲವೇಂಟೆ (ನಾ). ಅಂಟುವ ದ್ರವವನ್ನು ಉಪಯೋಗಿಸಿ 
ಹಕ್ಕಿಗಳನ್ನೂ ಸಣ್ಣ ಪ್ರಾಣಿಗಳನ್ನೂ ಹಡಿಯುವ ಒಂದು ಬಗೆಯ 
ಬೇಟಿ: ಗೋರಿವೇಂಟಿ ಸಳಹರವೇಂಟಿ ಪಟನೇಂಟಿ ವಿದ್ಯಾಧರರ ಬೇಂಟಿ 
ಚಿತ್ರನೇಂಟಿ ಅಂ[ಪಾಠಾಂ. ಉಂ]ಟು ಜಲವೇಂಟಿ ತೋಹಿನ ಬೇಂಟಿ ಘನ 
ಸೋಹುವೇಂಟಿಗಳಿನಿಪ್ಪ ಹೆಸರಂ ಪೆತ್ತು ಮೆಆಕವುತಿಪ್ಪೆಂಟು ತೆಆದುಚಿತ 


10; 


20 


30 


35 


| 
| 
| 


45 


ಅಂಟು ಜಾಡ್ಯ ೨೬ 


ನೇಂಟಿಯನಾಡಿದಂ (ಹಚಕಾ. ೫-೪೯): ೧ ಮೇಲಿನ ಪ್ರಯೋಗದಲ್ಲಿ | 
ಅಂಟುಜಲವೇಂಟಿ ಎಂಬುದನ್ನು ಒಂದು ಪದವೆಂದು ಭಾವಿಸಿದರೆ | 
ಮಾತ್ರ ಎಂಟು ಬೇಟಿಗಳ ಲೆಕ್ಕ ಸರಿ ಹೋಗುತ್ತದೆ. ಆದರೆ ಇದನ್ನು 
ಅಂಟುವೇಂಟಿ, 'ಜಲವೇಂಟೆ ಎಂದು ವಿಂಗಡಿಸಿ ಇವೆರಡೂ ಬೇರೆ 
ಬೇರೆ ಬೇಟಿಗಳೆಂದು ಭಾವಿಸುವುದೂ ಸಾಧ್ಯ. 5 
[ಆಅಂಟ್ಕು + ಜಲ + ಬೇಂಟಿ] 
ಅಂಟುಜಾಡ್ಯ (ನಾ). - ಅಂಟುರೋಗ: ಜ್ಞಾನಾಂಬೆಯ ಜೂ | 
ಸಿಡುಬು ಕಾಣಿಸಿತು. . . ಅದು ಅಂಟುಜಾಡ್ಯವಾದುದರಿಂದ ನಾವು ಅಡಿ 
ಗಡಿಗೆ ಹೋಗಿ ಜ್ಞಾನಾಂಬೆಯನ್ನು ನೋಡಿಕೊಂಡು ಬರಲು ವೈದ್ಯರು 
ಅವಕಾಶ ಕೊಡಲಿಲ್ಲ (ಪ್ರತಾಪ. ೧೧೬). [ಅಂಟ್ಮು * ಜಾಡ್ಯ] [10 
ಅಂಟುಪುರುಲೆ (ನಾ). ಸೋಕಿದರೆ ಅಂಟಿಕೊಳ್ಳುವ ಸ್ವಭಾವದ ತೆನೆ | 
ಯುಳ್ಳ ಒಂದು ಬಗೆಯ ಹುಲ್ಲು. "ಅಂಟುಗರಿಕೆ ಹುಲ್ಲು' ಪರಾ. 
[ಅಂಟ್ಯು * ಪುರುಲೆ] 
ಅಂಟುಜಾರಿಸು (ಕ್ರಿ). ಅಂಟನ್ನು ಕಳೆ; ಕೊಳೆಯನ್ನು ಹೋಗಲಾ 
ಡಿಸು: ಆಚಮನಂ ಉಪಸ್ಪರ್ಶನಂ ಈ ೨ ಆಂಗದಂಟುಬಾರಿಸುವುದು |15 
(ಹಲಾಯು. ೬೮-೨೫೪). [ಆಂಟ್ಕು + ಬಾರಿಸು] 
ಅಂಟುಮನೆ (ನಾ). ಎರಡಕ್ಕೂ ನಡುವೆ ಒಂದೇ ಗೋಡೆಯಿರುವ 
ಅಕ್ಕಪಕ್ಕದ ಮನೆಗಳಲ್ಲಿ ಒಂದು: ಈ ಬೀದಿಯಲ್ಲಿ ಅಂಟುಮನೆಗಳೇ 
ಹೆಚ್ಚಾಗಿವೆ (ರೂಢಿ). "ಅಂಟುಗೋಡೆ' ಪರಾ. [ಆಂಟ್ಯು * ಮನೆ] 


| 
| 


ಅಂಡಜಾಧಿಪ 


ಅಂಟೊತ್ತು (ಕ್ರಿ). ಅತಿ ಸಮಾಪದಲ್ಲಿರು; ತೀರ ಹತ್ತಿರದಲ್ಲಿರು : 


ದ್ವಾರಕಿ ಬಹಿರ್ಭಾಗದೊಳಿಳಿದಾಗ ಕೈವಾರಿಸಿದಳು ಪಟ್ಟಿ ಣವ ಆಂಟೊತ್ತಿ 
ಕೊಂಡಿದೆ ಸಿರಿವೆತ್ತು ಪೌರೋಪಕಂಠದೆ ಮೆಆಕಿನ ಸಾಗರವ ದಾಂಟಿ 
ಲಾಶ್ಚರ್ಯ ಶ್ರೀಕೃಷ್ಣನ ದ್ವಿತೀಯ ವೈಕುಂಠವಿದೆಂದಾಡಿದಳು (ಮೋಹತ. 


೩೧-೧೩, ೧೪). [ಆಂಟ್ಕು + ಒತ್ತು] 


[ ಅಂಡ (ನಾ). ಬಿಲ್ಲುಗಾರ; ಸೈನಿಕ (?): ಮಂಡಿಯೊಳೂಣಾ ಬಿಲ್ವಿಡಿದು 


ಬಾಣನ ಪೂಡಿ ಅಂಡರಾಕರ್ಣಾಯತದಿ ಮಂಡನಮಾಗಿ ಬಿಟ್ಟಿರು ಯಿದಿ 
ರಾಂತ£[ರ?] ಖಂಡಿಸೆ ಸ££ಶ ಸ್ತ್ರಸಂದೋಹ (ಅನಂಚ. ೨೪-೫೦). [?) 


| ಅಂಡ್ಕ (ನಾ). ೧. ತತ್ತಿ; ಮೊಟ್ಟಿ. ೨. ಬೀಜ; ವೃಷಣ. ೩. ಬೀಜ 


ಕೋಶ; ವೃಷಣಕೋಶ. ೪. ಕಸ್ತೂರಿಮೃಗದ ಕಸ್ತೂರಿಯಿರುವ 
ಕೋಶ; ಮೃಗನಾಭಿ. ೫. ಪುರುಷನ ವೀರ್ಯ; ರೇತಸ್ಸು; 
ಶುಕ್ಲ. ೬. ಶಿವ: “ಮುಸ್ಕಂ, ಅಂಡಂ, ವೃಷಣಃ, ಕೋಶಃ, ಸಂಗ್ರಾಹಃ, 


» ಸಂ.) 


ಮುಷ್ಟಿ8 - ಈ ಆಜು ಆಂಡಂ? (ಹಲಾಯು. ೮೬-೩೬೯). 


ಅಂಡಕ್ಕ (ನಾ). (ಉಕ) “ ಹುಂಬ, ವಿಚಾರವಿಲ್ಲದವ, ಕಾಡಾಡಿ” 


(ಜಾನಳೋ). [?] 


ಅಂಡಕ್ಕೆ (ಗು). (ಉಕ) ಗೊತ್ತಾದ ಒಂದು ಆಕಾರವನ್ನು ಕೊಡದ; 


ಸದ್ದಾಮುದ್ದ. "ಅಂಡಕ ಕಲ್ಲು? ಪರಾ. [?] 


ಅಂಡಕ್ಕೆ (ನಾ). ೧. ಸಣ್ಣತತ್ತಿ; ಮೊಟ್ಟಿ. ೨. ಅಂಡ ; ಬೀಜಕೋಶ. 


೩. ಅರ್ಧಗೋಳಾಕಾರದ ಮೇಲ್ಭಾವಣಿ; ಗುಮ್ಮಟ, (ಸಂ.] 


ಅಂಟುಮುಟ್ಟು (ನಾ). ಆಶೌಚ ; ಸೂತಕ; ಸಂಬಂಧದಿಂದಲೂ |20| ಅಂಡಳಕಲ್ಲು (ನಾ). (ಉಕ) ಕೆತ್ತಿ ಆಕಾರ ಕೊಡದಿರುವ ಕಲ್ಲು: 


ಸ್ಪರ್ಶದಿಂದಲೂ ಉಂಟಾಗುವ ಮೈಲಿಗೆ (ಸ್ಕಾಂಡರ್‌). | 
[ಅಂಟು * ಮುಟ್ಟು] 

ಅಂಟುಮುರುವು (ನಾ). ಒಂದು ಬಗೆಯ ಕಿವಿಯ ಒಡವೆ; ಕಿವಿಯ 
ಮೇಲುಭಾಗದಲ್ಲಿ ಸಿಕ್ಕಿಸಿಕೊಳ್ಳುವ ಒಂದು ಸಣ್ಣ ಒಡವೆ 
(ಸ್ಯಾಂಡ್‌). ಚಂದ್ರಮುರು ಹೋ. [ಆಂಟ್ಮು * ಮುರುವು] 

ಅಂಟುರೋಗ (ನಾ). ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ : 
ಸಿಡುಬು ಅಂಟುಕೋಗ (ರೂಢಿ). .[ಅಂಟ್ಕು * ರೋಗ] 

ಅಂಟುವಕ್ಕು (ನಾ). ಅಂಟನ್ನು ಉಪಯೋಗಿಸಿ ಹಚ್ಚುವ ಕಪ್ಪು, 
ಕಾಡಿಗೆ; ರಕ್ಷೆಗಾಗಿ ಇಡುವ ಬೊಟ್ಟು : ಮಡದಿಯರೆಲ್ಲಂ ಪೊತ್ತಿಸಿ | 
ತಡೆಯದೆ ಕೈಮುಗಿದು ನೆನೆದು ಮನೆದೇವತೆಯಂ ಕುಡಿವೆರಳೊಳಂಟುವ | 30| 
ಕೆಂದಿಡುವರ್‌ ಬಾಳರ್ಗೆಯಾ ಸೊಡರ್ಗುಡಿ ಕಪ್ಪಂ (ಸೂಕ್ತಿಸು. ೮-೧೮೮). 
"ಸೊಡರ್ವಕ್ಕು' ಸರಾ. [ಅಂಟ್ಯು * ಮಕ್ಕು?) 

ಅಂಟುವಲೆ (ನಾ).. ಅಂಟನ್ನು ಸವರಿ ಮೃಗಪಕ್ಷಿಗಳನ್ನು ಹಿಡಿಯಲು 
ಉಪಯೋಗಿಸುವ ಒಂದು ಬಗೆಯ ಬಲೆ: ಕವಣೆಯ ಎಟ | 

ಪೆಂಟಿಯ 'ಅಂಟುವಲೆಯೆ ತಡಿಕೆವಲೆಯ ಬೀಸುಂಬಲೆಯ (ನಾಸ 

| 


ವ 

೮೩-೨೩). [ಆಂಟ್ಕು * ಬಲೆ] 

ಅಂಟುವಾಳ (ನಾ). ನೀರಿನಲ್ಲಿ ನೆನಸಿ ಉಜ್ಜಿದಾಗ ನೊರೆ ಹೊರಡುವ | 
ಒಂದು ಬಗೆಯ ಕಾಯಿ: ಅಂಟುವಾಳದ ಕಾಯಿಗೆ ಬಂಟವಾಳಕ್ಕೆ | 
ಹೋಗಬೇಕೇ? (ಗಾಡಿ). ಅರುಟಾಳ ಹೋ. [ಅಂಟ್ಯು +?) 

ಅಂಟುವೇಂಟೆ (ನಾ): ಅಂಟನ್ನು ಉಪಯೋಗಿಸಿ ಮೃಗಪಕ್ಷಿಗಳನ್ನು 40 
ಹಿಡಿಯುವ ಬೇಟೆ. "ಅಂಟುಜಲವೇಂಟಿ? ಪರಾ. | 

[ಆಂಟ್ಯು * ಬೇಂಟಿ] 
ಅಂಟೆಯ (ನಾ). ಒಂದು ಆಭರಣ : ಹರಳೋಲೆಯಂಟಿಯ ಮೂಗುತಿ 


ಯ. 


| 
ಗಳ ಹೊನ್ನ ಹರಿನಾಣದೊಳು ತಂದಿಡಲು (ಚಂಪ್ರಸಾಂ. ೧೨-೧೬೮). [2]| | 
ಅಂಟಿಳೆ (ನಾ). ನೆಯ್ಗೆಯಲ್ಲಿ ಕೂಡಿಸುವ ನೂಲಿನ ಎಳೆ; ಕೆಚ್ಚು. ಗ 


[ಅಂಟ್ಮು + ಎಳ್ಳೆ (ಆ. ಎಟಕ್ಕಿ)] 


ಇಮಾರತಿನ ಶೇಷವೊಂದು ಊರಹೊರಗೆ ಇರುತ್ತದೆ. ಇಲ್ಲಿ ಅಂಡಕಕಲ್ಲು 
ಗಳನ್ನು ಉದ್ದಕ್ಕೆ ನಿಲ್ಲಿಸಿ ಅವುಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನು 
ಆಡ್ಡ ಇಟ್ಟಿ ದ್ದಾರೆ (ಕಭಾಗೆ. ೪೭೯); ಯಮಾಯಿಯೆಂದಕೆ ಒಂದು ಅಂಡಳ 
ಕಲ್ಲು ಇರುತ್ತದೆ (ಕಭಾಗೆ. ೬೦೯). [ಆಂಡಕ್ಕ * ಕಲ್ಲು (ಆ ಕಲ್‌)] 


251 ಅಂಡಕೋಶ (ನಾ). ಬೀಜಕೋಶ ; ವೃಷಣಕೋಶ. 


[ಆಂಡ್ಯ* ಕೋಶ] 


ಅಂಡಗೆ, ಅಂಡಿಗೆ (ನಾ). ೧. ಡೊಡ್ಡ ಮೂಟಿ; ಪೆಂಟಿ; ಪೆಂಡೆ; 


ಒಂದು ಎತ್ತು ಹೊರಬಲ್ಲಷ್ಟರಲ್ಲಿ ಅರ್ಧ. (ಕ) : ಈತಂಗೆ ಹನ್ನೆರಡು 
ಕಟ್ಟರಳೆಯಂ ಹಾಯ್ಕಿ ನೂತು ಕೊಡಲಿ ಎನಲಾಜು ಮಣವಿನಂಡ 
[ಪಾಠಾಂ. ಡಿ]ಗೆಯ ತಂದೆತ್ತಿಕೊಳ್ಳೆನೆ ನಗುತಲೀ ಸುಟ್ಟಬೂದಿಯಂ 
ಪೊಜಂವರಾರೆನೆ (ಗುರುಚಾ: ೧೪-೫). ಅಂಡಿಗೆ: ೧. ಕೆಲವರು ಕಳ್ಳರು 
- ೬೬ ವರ್ತಕನ ಮನೆಯೊಳಗಿನ ಎಷ್ಟೋ ಅರಳೀ ಅಂಡಿಗೆಗಳನ್ನು 
ಕಡ್ಡೊಯ್ದರು (ಮುಂಬಯಿ. ೪-೨೦). ೨. ಸುರುಳಿ: ಎರಡೂ ಕಿವಿಯಲ್ಲಿ 
ಅತ್ತರಿನ ಅರಳೆ ಅಂಡಿಗೆಗಳನ್ನಿಟ್ಟುಕೊಂಡು (ಮುಂಗಾಪು. ೨೩). 
[?. ॥ ತೆಲು. ಅಂಡೆಮು ; ಅಂಡಿಯಮು] 


ಅಂಡಜ (ನಾ). ೧. ಮೊಟ್ಟಿಯೊಡೆದು ಹುಟ್ಟುವಪ್ರಾಣಿ; ತತ್ತಿಯಿಂದ 


ಹುಟ್ಟಿ ಬರುವ ಪ್ರಾಣಿ. ೨. ಹಕ್ಕಿ. ಫ್ಲಿ. ಹಾವು. ೪. ಮಾನು. 
೫. ಹಲ್ಲಿ. ೬. ಬ್ರಹ್ಮ; ಚತುರ್ಮುಖ. [ಸಂ.] 


ಅಂಡಜತುರಂಗ (ನಾ). ಪಕ್ಷಿಯನ್ನು ವಾಹನವಾಗಿ ಹೊಂದಿರು 


ವವನು ; ಪಕ್ಷಿವಾಹನ ; ವಿಷ್ಣು. [ಅಂಡಜ + ತುರಂಗ] 


ಅಂಡಜಧ್ವಜ (ನಾ). ಪಕ್ಷಿಯನ್ನು, ಎಂದರೆ ಗರುಡನನ್ನು ಧ್ವಜ 


ದಲ್ಲಿ ಹೊಂದಿರುವವನು; ವಿಷ್ಣು. [ಅಂಡಜ + ಧ್ವಜ] 


ಅಂಡಜಪ್ರಧಾನ (ನಾ). ಪಕ್ಷಿಗಳ ಒಡೆಯ ; ಗರುಡ. 


[ಅಂಡಜ * ಪ್ರಧಾನ] 


ಅಂಡಜಾಧಿಪ (ನಾ). ೧. ಸರ್ಪರಾಜ. ೨. ಗರುಡ. 


[ಅಂಡಜ.+ ಅಧಿಪ] 


ಅಂಡಜಾಧಿಪಕುಂಡಲ ೨೬ ಅಂಡಿ 


2 


ಅಂಡಜಾಧಿಸಕುಂಡಲ (ನಾ). ಹಾವನ್ನು ಕಿವಿಯ ಆಭರಣವಾಗಿ | ತೊಂದಿನಿಸು ಬಾಗಿದ ನುಣ್ಮೊಗಮೊಂದು ಪಕ್ಕದೊಳ್‌ ಮಸಗಿ ಮಲರ್ದು 
ಹೊಂದಿರುವವನು ; ಶಿವ : ಖಂಡೆಯವನುಜ್‌ ರುುಳಪಿಸುತ್ತ ೦! ಮಾರ್ಫೊಳಿದು ಬೆಂಗಜನಿ ನೂಂಕಿ ಕಡಂಗಿ ಕೂಂಕುವಾ ಪೊಸವಗೆ ನೋಟ 
ಮಂಡೆಯಂ ಹೊಡೆದೆಡೆಯೊಳಾಕ್ಷಣವಂಡಜಾಧಿಪಕುಂಡಲಂ ಪ್ರ ತೃ ತ! ಮಂಡಲೆವ ಮೆಯ್‌ ನೆಲನಂ ಬರೆವೋಜೆಯೊಪ್ಪದೊಳ್‌ ಪೊಸಸಿರಿಯೊಂದಿ 
ಮಾಗಿರ್ದು (ಬಸಪು. ೨೭-೫೫). [ಆಂಡಜಾಧಿಪ * ಕುಂಡಲ] ನಿಂದಳಿದಿರೊಳ್‌ ಚಿಕದೇನನೃಪಾಲಚಂದ್ರನಾ (ಅಪ್ರತಿ: ೧-೪೭); ಪಂದಿ 
ಅಂಡರಿಕೆ (ನಾ). ಒಂದು ಆಟಿದ ಹೆಸರು (?): ಸಂಜೆಯಲ್ಲಿ ಜತ. 5 ಯೊಂದು ಡುಜುಕೆಂದೊಡೆ ಸಿಂಗಮಂಡಲೆವುದೆ (ರಾಮಾಶ್ವ.' ೨೫-೨೩). 

ಯರು ಬಣ್ಣದ ಉಡಿಗೆ ತೊಡಿಗೆಗಳಿಂದ ಅಲಂಕೃತರಾಗಿ ಎಂಟು ಕಾಲಿನ | ; ೮ ಹೊಡೆ; ಕೆಡಹು: “ ಆಂಡಲೆದುದು , .. ಪ್ರತಿಹತಕ್ಕೆ ಪೆಸರ್‌” 


ದೀವಿಗೆಗಳನ್ನು ಹಿಡಿದುಕೊಂಡು ಗುಂಪು ಗುಂಪಾಗಿ ಮನೆಮನೆಗೆ (ಕಶಸಾ. ೧೫-೨೯೬). ಅಂಡಲಿ: ೧. ಶ್ರೀಮನ್ಮ ಹಾಸಾಮನ್ನಾಧಿಪತಿ 
ಹೋಗಿ “ಆಂಡರಿಕೇ ಪಂಡರಿಕೇ ಎಂಟು ಕಾಲ್ದೀಪಿಗೇ ಎಣ್ಣೇ ಬಿಡೇ 3 ಮಹಾಸಾಮನಸ್ತ ಗಸಣಿ ದೊಡ್ಡ ಂಕಬಡಿವ ಜಗವನಣ್ಣಲಿ[ಲೆ?]ವ ಸಿತಗರ 
ಎಂದು ಮುಂತಾಗಿ ಹಾಡುತ್ತ (ಸುವಸಂ. ೩೩). "ಅಂಟಿಗೆ ಪಂಟಿಗೆ | ಗಂಡ ಸಾಮನ್ನ ಬಿಟ್ಟಿ ದೇವನು (ಎಕ. ೩೪1, ಚಿಕ್ಕನಾ. ೯೮-೧೪ ; 1170). 
ಸರಾ. [1) 10, ಅಂಡೊಲಿ: ೧. ಮಂಡೆಬಾಗಿ ನಿತ್ಯ ನಡುವಲ್ಲಿ ಓಡುವಲ್ಲಿ ಅಂಡುಗೊಂ 
ಅಂಡಲಿ "ಅಂಡಲ್ಲೆ' ನೋ. ಡಿದಲ್ಲಿ ಆಲಿಸಿ ಕೇಳುವಲ್ಲಿ ಆಂಡೊಲಿಯದೆ ಸುಮ್ಮನಿಹದಲ್ಲಿ (ವಿಸಾಸು. 
ಅಂಡಲಿಸು (ಕ್ರಿ). ಹಿಂಸಿಸುವಂತೆ ಮಾಡು; ಕಾಟಕ್ಕೆ ಗುರಿಮಾಡು : ೪೩-೧). [ಅಂಡ್ಕು * ಅಲೆ] 
ದಂಡಿಸದಿರು ಎನ್ನ ಆಂಡಲಿಸಲು ಬೇಡ ಗಂಡನೊಡನೆ ನುಡಿದು (ಫರಂದ. | | ಅಂಡಲೈೆ (ನಾ). ೧. ಕೋಟಲೆ ; ಹಿಂಸೆ; ಕಾಟಿ: ಪರನೃಪರ ಭಯ 
೩-೧೩೦-೧೪). [ಅಂಡಲೈ  -ಇಸ್ಕು] ವಿಲ್ಲ ಸಾಲದಂಡಲೆಯಿಲ್ಲ (ಹಚಕಾ. ೩-೭೮) ; ನೃಪತಿ ಚಂಡಪರಾಕ್ರಮ 
ಅಂಡಲೈ, ಅಂಡಲಿ, ಅಂಡೊಲಿ (ಕ್ರಿ). ೧. ಹತ್ತಿರ ಬಂದು ಪೀಡಿಸು; |15| ನಿವನ ಕೊಲಿಸಿ ಪಗೆಯಂಡಲೆಗೊಳಗಾಗದಿರನು (ಕುರಾಸಾಂ. ೩೬-೬೯) ; 
ಕಾಡು ; ಹಿಂಸೆಮಾಡು : 4 ಆಂಡಲೆ-ಆಸನ್ನ ಪೀಡನೇ ? (ಶಮಧಾ) ; | ಹೆಂಡಿರುಗಳ ಬಿಟ್ಟೋಡಿದವರ ಶಿಶುತಂಡವನೀಡಾಡಿದವರ ಗಂಡನ ಬಿಟ್ಟು 
ನನೆಗಣೆಯಿಂ ಜಗತ್ತಯಮನಂಡಲೆದಂಗಭವಂಗೆ ಭಂಗಮಂ ಜನಿಯಿಸಿದೈ | | ಬಾಯ್ಬಿಡುತೈದಿದ ಹೆಂಗಳಂಡಲೆಗಳನೇವೇಳ್ವೆ (ಕಂನನಿ. ೧೧-೫೨) ; 
(ಪಂರಾಮಾ. ೫-೫) ; ನಿಮ್ಮ ನೆನಹ ಮತಿ ಮಆಕಿದಿರ್ದೊಡೆ ಪಾಪ ತನುವ | | ವರಂಗಲ್ಲಿನ ವಜೀರನ ಅಂಡಲೆ ಮಿತಿಮಾರಿ ಹೋಗಿರುವುದರಿಂದ 
ನಂಡಲೆವುದ ಮಾಣ್ಪುದೆ (ಬಸವ. ೧೭೮) ; ಎಣಜಗದ ಗಂಡಮಂಡಳಿಯ | (ವಿಜಸಾ. ೩-೧೩). ೨. ಚಿಂತೆ: ಎಲೆ ನೃಪತಿ ಭೂಮಂಡಲದ ಸಕಲ 
ನಂಡಲೆದಾಳ್ವನ ಪಾದದಲ್ಲಿ ತಂದೆಆಗಿಪಂ (ಎಕ. ೪, ಅರಸೀ. ೧೩೮-೨೮ ; |20 ಸಾಮ್ರಾಜ್ಯಮಂ ಪಾಲಿಸುವ ನಿನ್ನ ಸಂತಸದೇಳ್ಗೆಗೆ ಖಂಡನಂ ಮಾಳ್ಬು 
1174) ; ದನುಜಂ ಹರೀಂದ್ರಾದಿಗಳನಂಡಲೆದೊಡಳ್ಳಿ ತದ್ದೇವನಿಕರಂ ದಾನನದಿರವು ಸಾಕು ಮನದಂಡಲೆಯನೊರೆಯೆನಲು (ಜೈ ಮಿಭಾ. ೨-೧೫). 
(ಪದ್ಮರಾ. ೧೧-೧೫೫) ; ಹಲವು ಪರಿಯಲಿ ಯಿವರವಳನಂಡಲೆದು ಸ [< ಅಂಡಲೈ] 
ಹೇಳಿಸಿದಳಾ ಫಲುಗುಣನ ಕೈಯಿಂದ (ಕುವ್ಯಾಆ. ೧೦-೨೨) ; ಮಲೆನ| | ಅಂಡಲೆತ (ನಾ). ಅಲೆದಾಟ; ಕ್ಲೇಶ; ಕೋಟಲೆ :: ತಂಡುಲದ 'ಹಿಡಿ 
ಜೈತ್ಯರ ಗಂಡ ದಾಸೋತ್ತಮರನಂಡಲಿವ ದುಸ್ಕೃತಂಗಳ ಗಂಡ ಕೊಲ ಯೊಂದು ತುಂಡುಬಟ್ಟಿ ಯದೊಂದು ಅಂಡಲೆತವಿದಕೇನೊ ಮಂಕುತಿಮ್ಮ 
ಲೊಡರ್ಚುವ ಮಿತ್ತುವಿನ ಗಂಡನ ಪಾದಜಲರುಹಯುಗವ ನೋಡಿದರು |25| (ಮಂಕುಕ. ೨೦). [ಅಂಡಲೈ * -ತ್ಮ] 
(ಮೋಹತ. ೪೨-೩೯). ೨. ಜರೆ; ತಿರಸ್ಕರಿಸು: ನೆಲದೊಳು ಪೊಂಗಳ | ಅಂಡಲೆವಡೆ (ಕ್ರಿ). ತೊಂದರೆಗೆ ಗುರಿಯಾಗು; ಹಿಂಸೆಪಡು; 
ನೇಕೆ ಪೂಳ್ವರೆನುತುಂ ತಾಂ ಲುಬ್ಬರಂ ಮಾಣದಂಡಲೆಯುತ್ತಿರ್ಪ ವಿವೇಕಿ ಕೋಟಲೆಗೊಳ್ಳು; ಅಲೆದಾಡು : ಪರದಾರಾಸಕ್ತನಿಂದಂಡಲೆವಡೆದುದು 
ನಾಕಿ. . . ಇಳಾವಿಖ್ಯಾತವಪ್ಪಂತಿರಲ್‌ (ಎಕ. ೫, ಹಾಸನ. ೭೬-೬೦ ; ತಾನೆಂದು ಕೈಲಾಸಧಾತ್ರೀಧರಮಂ ನಿತ್ಯಂ ನಗುತ್ತಿರ್ದಪುದೆನೆ... 
1165) ; ಕರೆಂ ಲಾಳನನಾಳಿಮಾಡುವುದು ಪಾಂಡ್ಯನನಂಡಲೆಗುಂ ತೆಲುಂಗ ಉತ್ತುಂಗದೇವಾಯತನವಿತತಿ ರಾರಾಜಿಸುತ್ತಿರ್ಪುದೆತ್ತಂ (ಕುಸುಮಾ. 
ಭೂಪಾಲನನೇಳಿದಿಕ್ಕೆಯನೆ ಮಾಡುವುದೀ ಕುಣುಗೋಡ ಕೋಟಿ (ಸೌಇಇ. |30 ೨-೮೬) ; ಅಂಡಲೆವಡೆದು ಬಂದಬಲೆ ತಾ ಕಣ್ಮರೆ ಕಂಡಾಕ್ಷಣವೆ ತಕ್ಕೈಸಿ 
Ix-i, ೨೯೬-೧೪ ; 1176); ಸಡ್ದರ್ಶನಾದಿಗಳನಂಡಲೆದು ವರ್ತಿಸುವಂ ಮುಂಡಾಡಲಿರ್ವರ ಪರಿತೋಷ ಪೂರ್ವದಿಜ್ಮಂಡಲವನು ರಾಗಿಸಿತು 
ಗಡಾ (ಪದ್ಮರಾ. ೯-೭). ೩. ಕಷ್ಟಕ್ಕೆ ಒಳಗಾಗು; ಕ್ಲೇಶಪಡು : (ಮೋಹತ. ೨೯-೫೮). [ಅಂಡಲೈ * ಪಡೆ] 4. 
ಪುಂಡರೀಕೋದ್ಭವನ ಶಿರವನು ತುಂಡಿಸಿದ ಖಂಡಪರಶುವು ರುದ್ರಭೂಮಿ | | ಅಂಡವಾತ (ನಾ). ವೃಷಣವು ಬಾತುಕೊಳ್ಳುವ ಒಂದು ರೋಗ: 
ಯೊಳಂಡಲೆದು ತಿರುಗುವನು (ಹಭಸಾ. -೭೨) ; ದಂಡಿಸಿಹಳುಪವಾಸದಲಿ ಮುಟ್ಟಿದರೆ ಮುರುಟಿಯನ್ನೂ ಹಿಡಿಹಿಡಿಕೆಯನ್ನೂ ಅಂಬಿಲದಲ್ಲಿ ಅರೆದು 
ಮನಮಂಡಲೆದುದಾ ಸತಿಗಿನಿಯನನು ಕಂಡು ಹೇಳುವವರಾರೆನುತ ಮಜು |35|  ಪೂಸಲು ಆಂಡವಾತ ಮಾಣ್ಣುಂ (ವಿವೈನಿ. ೮೦). [ಆಂಡ್ಕ + ವಾತ] 
ಗುವಳು (ನಳಚ. ೭-೩೬); ಕಂಡಿರೇ ಹಸ್ತಿನಪುರವ ಮಾರ್ತಾಂಡನಿಲ್ಲದ, | ಅಂಡವಾಯು (ನಾ). - ಅಂಡವಾತ. . [ಅಂಡ್ಕ + ವಾಯು] 
ದಿನಪ£ದ] ತೆಜದೊಳಗಂಡಲೆಯುತಿದೆ (ತಿಮ್ಮಸ್ತ್ರೀ. ೨-೧೪). ೪. ಅಲೆ! | ಅಂಡವೃದ್ಧಿ (ನಾ). - ಅಂಡವಾತ. [ಅಂಡ್ಕ * ವೃದ್ಧಿ] 
ದಾಡು : ದಿಕ್ಕುದೆಸೆಯಿಲ್ಲದೆ ಆಂಡಲೆಯುವ ಅನಾಥ ಜೀವದಂತೆ ರೈಲು | ಅಂಡಾಶಯ (ನಾ). ವೃಷಣದ ಚೀಲ; ಅಂಡಕೋಶ; ಬೀಜಕೋಶ. 


ಧಾವಿಸುತ್ತಿತ್ತು (ರೂಪಸ. ೧) ; ಕೈಯಲ್ಲಿ ಅರ್ಜಿ ಹಿಡಿದುಕೊಂಡು ಇಡಿ 


ದಿನವನ್ನು ಬೇರೆ ಬೇರೆ ಕಚೇರಿ-ಕಟ್ಟಿ ಗಳಲ್ಲಿ ನೌಕರಿಗಾಗಿ ಅಂಡಳೆಯು |40 


ವವರು! (ನೋಜೀವ.೪). ೫. ವ್ಯಾಪಿಸು; ಕವಿ: ಕೆಂಥೂಳಿರದೆ ನಭಕುಪ್ಪ 
ರಿಸಿ ರವಿಮಂಡಲವನಂಡಲೆಯೆ (ಕುವ್ಯಾನಿ. ೬-೬೨) ; ತತ್ವಭೆ ಗಗನಮಂ 
ಡಲನನಂಡಲೆಯಲು (ನಂದಿಮಾ. ೧೦-೩೩). ೬. ಬಲಾತ್ಕಾರ ಮಾಡು; 
ಒತ್ತಾಯಮಾಡು: ಭಂಡ ಬಂದಾಲಯದ ಕದಗಳನಂಡಲೆದು 


ನೂಕಲ್ಯದಂ ಗುರು ಕಂಡದರ ಭೇದವ ಮನಃಪರಿಯಾಯಮಂ ತಿಳಿದು 45 


(ಶಂಕದಾ. ೧೩-೬೬). ೭. ಹಿಂದೆಗೆ; ಹಿಮ್ಮೆಟ್ಟು : ನಸು ನಸು ನಾಣ್ಚು | 


[ಆಂಡ್ಕ * ಅಶಯ] 


ಅಂಡಿ, (ನಾ). ಹತ್ತಿರ; ಸಮೀಪ (7): ಕೆಂಡವನೆ ನೋಡಿ ಶಿಶು ಭಯ 


ಬೀಳದಲೆ ಆಂಡಿಯಲ್ಲಿ ಪೋಗಿ ತುಡುಕುವಂತೆ ಉದ್ದಂಡ ಭವದಲ್ಲಿ ಭವಣಿ 
ಗಳಟ್ಟಿ ದರು ಕೆಂಡಕ್ಕೆ ಸಣ್ಣವನು ಭಯಬೀಳದಂತಿರೊ ಹಿಂಡುದೈವದ 
ಗಂಡ (ವಿಸಾಸು. ೧೫-೨). [ಆ ಅಂಡು] 


ಅಂಡ್ಕಿ (ನಾ). ಬೇರು; ಮೂಲ: "ಅಂಡಿಗಾಣಿಸು' ಪರಾ. 


ಅಂಡೀಕೀಳು - ೧. ಮೂಲೋತ್ಸಾಟನ ಮಾಡು ; ಧ್ವಂಸ ಮಾಡು 
(ಸ್ಕಾಂಡರ್‌). ೨. ಆಸರೆಗೆಡಿಸು (ಸ್ಕಾಂಡರ್‌). [?] 


ಅಂಡಿಗಾಣಿಸು 


ಅಂಡಿಗಾಣಿಸು (ಕ್ರಿ). ಬೇರು ಗೋಚರವಾಗು; ಬುಡ ಕಣ್ಣಿಗೆ 
ಕಾಣಿಸು: ಕಂಡು ಕಾಂತನ ಕಾಲಿಗೆಜಗಲಾತಂ ತನ್ನ ಮೊಂಡಗೈಯಿಂದೆತ್ತಿ ' 
ಮೊಗವ ನೋಡುತ ಮೂಗನಂಡಿಗಾಣಿ (ಪಾಠಾಂ. ನಿಸ್ಸಿಸಿ ಕೊಯ್ದುದೇಕೆನಲು 
(ಪೌ)ಢರಾ. ೧೫-೧೧). "[ ಅಂಡ್ಮಿ + ಕಾಣಿಸು] 

ಅಂಡಿಗೆ "ಅಂಡಗೆ' ನೋ. | 5 

ಅಂಡಿಗೆ. (ನಾ). ಒಂದು ಊರಿನ ಹೆಸರು: ಶಿವಾಚಾರ ಸಂಪನ್ನ ದ್ಕಾ ಸವಾ | 

ಪೃಥ್ವೀ ಮಹಾಮಹತ್ತಿನೊಳಗಾದ ಅಣ್ಣಿಗೇಲೂ ನಮ್ಮ EU, ರೇವಣ್ಣ | 

ವಡೇರು (ಎಕ. ೫111, ತೀರ್ಥಹ. ೬೨-೧೦ ; 1635). (?] 

ಅಂಡಿಸು (ಕ್ರಿ). ೧. ಹತ್ತಿರ ಹೋಗು ; ಸಮಾಪಿಸು ; ಸೇರು: ನೆರೆದೊ 
ಡಟ್ಟುನ ಹೊಕ್ಕೊಡಂಡಿಸುವ ಮುರಿದೊಡ ೦ ಮುರಿನ ಬೊಬ್ಬಿಟ್ಟೊಡು ; 

ಬ್ಬೇಳ್ವ (ಸೋಮಚ. ೩-೧೧) ; ಶರವಿಬ್ಬಗಿಯ ಮಾಡಿತು ಮುಂದುವರಿ | 
ದಂಡಿಸಿದ ಸೂಕರನ (ತೊರರಾ. ೩-೩-೨೧); ಗಂಡೆದ್ದು ಕಾದಿತಾದೊಡೆ 
ಮಸ್ತಕಕೆ ಪೊಯಿಚೆಂಡಿನಂದದಿ ಪುಟನೆಗೆದು ಅಂಡಿಸಿತಾದೊಡೆ ನಾನದ 
ನೆಳೆತಹೆ ಸೊಂಡಿಲ ಕೈಸುತ್ತಿಕೊಂಡು (ನಾಗಕು. ೭-೩೩); ಕಂಡುದ 
ಪೇಳಿರೈಯೆಂದನವರು ಪೇಳಲಂಡಿಸುತಿದ್ದರಂತದನು (ಭರಚ. ೪೩-೯೭) ; 
ಕಂಡು ಶಾಕಿನಿನಿವಹವನಿತರೊಳಂಡಿಸದೆ ತಮತಮಗೆ ಕೆವಿದವು (ಅಂಬಿಕಾ. 
೨೭-೫೩). ೨. ಕುಳಿತುಕೊ; ಆಶ್ರಯ ಹೊಂದು : ಪೆಂಡಿರ ಪಿಡಿದನ 
ನಿದಿರ್ಗೊಂಡು ಕೊಲಲಣ್ಮದಂಡಿಸಿ ಮಜ ಯೊಳು ಕೊಲುವ ಭಂಡು 
ಬೇಡೆನಗೆ (ಕುರಾಸಾಂ. ೩೫-೪೮) ; ತೊಲಗದಿಡುಕಿನೊಳಂಡಿಸಿದರಾಗಳೇ 
ಕೆಲರ್‌ ತಳಿಗಳೊಳ್‌ ಪೊಕ್ಕು ಮೈಗರೆದರಾಗಳೆ ಕೆಲರ್‌ (ಚಬಪು. ೪೨-೨೭); |20 
ಪಾಲ್ಪೆನೆಯೊಳಂಡಿಸಿದ ಗಿಳಿವಿಂಡನಬಲೆಯರ್‌ ಕಾಲ್ಪೆಗೆಯಲಾರ್ದು ಕೈ ಪಜಕಿ 
ಗುಟ್ಟು ನಂಡಲೆಗೆ (ಜೈಮಿಭಾ. ೩-೭). ೩. ಒದಗು; ಉಂಟಾಗು; 
ಸಂಭವಿಸು: ಕಂಡು ಳೇಳಿದುದಿಲ್ಲನೀ ಭೂಮಂಡಲದೊಳಪಜಯವು 
ನಿಮಗಿಂದಂಡಿಸಿತು ಹರಿಯನ್ನು ಮರೆದುದರಿಂದ (ಅರ್ಚಾನಿ. ೭-೪೬). 
೪. ಹಿಂದೆಗೆ; ಹಿಮ್ಮೆಟ್ಟು : ನುಡಿದ ಮಾತಿಂಗೆ ಕೊಜತೆಯೆಂದು ಮನ |25 
ಮಾಡಿ ತನು ಅಂಡಿಸಲೇತಕ್ಕೆ ಹಾವಿನ ಹೇಳಿಗೆಯ ತೆಗೆದ ಕೋಡಗದಂತೆ 
ಮಾತಾಡಲೇಕೆ ಮತ್ತುಡುಗಲೇಕೆ (ನಗೆಮಾ. ೧೪). ಅಂಡಂಡಿಸು - ಮೇಲೆ 
ಬೀಳು; ಮುತ್ತು : ದಂಡಿಸಿ ದಳ್ಳಿಸಿ ಹಿಂಡಿ ಹಿಪ್ಪೆಯ ಮಾಡಿ ಬಂಡು 
ಗೆಡಿಸಿ ಬಾಯ ಬಿಡಿಸಿ ಅಂಡಂಡಿಸಿ ಯಿರ್ಪರವನೀ ಸಂಸ್ಕೃ ತಿಕೊಂಡು ಕೊನೆ 
ವುದೆನ್ನ ರಂಗ (ಶತಸಾಂ. ೧೫-೮೭). [ಅಂಡು + ಕ 

ಅಂಡ್ಕು (ಕ್ರಿ). ೧. ಹತ್ತಿರ ಹೋಗು ; ಸೇರು; ಕೂಡು: ತೊಂಡಿನಟ್ಟಳೆ 
ಕುಚಿತ್ತದ ಕೊತ್ತಳಂ ಸಟೆಯೊಳಂ೦ಡಿದಾಳ್ವೇರಿ (ಸಿಂಗಿರಾ: ೪೫-೮) ; 
ಮಂಡಲೇಶ್ವರ ಕೇಳ್‌ ಜಯಂತಿಪುರಮುಂಟಲ್ಲಿ ಚಂಡತರ ಬ್ರಹ್ಮ 
ರಾಕ್ಷಸನೊಂದು ಬಂದು ಮೆಯ್ಯಂಡಿಹುದು ತತ್ಪು ರದ ಸರ್ವಜ್ಞನೆಂಬ 
ವಿಪ್ರಾತ್ಮಜನನನುದಿನದೊಳು (ಚಿಬಪು. ೫೨-೫೨). ೨. ಅಡಗು (ಕರಾ). 35 

[ ದೇ. ಇ ಅಂಟ್ಮು. ॥ ತಮಿ. ಅಣ್ಣು] 

ಅಂಡು (ನಾ). ೧. ಹತ್ತಿರ; ಸಮಾಪ: ಹಳ್ಳದ ಅಂಡಿನಲ್ಲಿ (ಸ್ಯಾಂಡ್‌). 
೨. ಆಶ್ರಯ; ಆಸರೆ: ಅಂಡು ತಪ್ಪಿದ ಮೇಲೆ ಅವನ ಸಂಗಡ ಯಾರು 
ಮಾತಾಡುತ್ತಾರೆ (ರೂಢಿ). ಅಂಡುಮಾಡಿಕೊ - ಆಶ್ರಯ ಪಡೆದುಕೊ ; 
ಬೆಂಬಲ ಹೊಂದು : ಅರಸಿನ ಆಂಡುಮಾಡಿಕೊಂಡು ಅತಿ ತಿಪ್ಪಲು ಪಡು 
ತ್ತಾನೆ (ಸ್ಯಾಂಡರ್‌). "ಅಂಡುಗೊಳ್‌? ಪರಾ. [ಆ ಅಂಡು] 

ಅಂಡ್ಕು (ನಾ). ೧. ನಿತಂಬ; ಕುಂಡಿ; ಪಿರ್ರೆ: ಜಲನ ಕಾಣದ ಗೋದ 
ನಂತೆ ತೋಡುತ್ತ ಗಜಾಯ ಹಿಡಿದ. ಅಂಡಿನಂತೆ ಹಿಡಿದೊಡವೆಯ ಬಿಡಲಾ 
ಆದೆ ಬೇವುತ್ತ ಅಡಿನಜ್ಜೆಯ ಮೆಟ್ಟಿ ಬಿಡಲಾಆದೆ (ದಾಸೋಸಂ. ೩೧); ಆರ 
ಮನೆಗೆದುರಾಗಿ ಅಂಡುತಿರುಗಿಸಿ ಬಗ್ಗಿ ಗೋಪುರೆದೆ ಕೊಟ್ಟ ಕೊನೆಯಲ್ಲಿ ಕುಳಿ | 45 
ತುಕೊಂಡನು (ಕಥಾಮಂ. ೯೯). ೨."ಯೋನಿಪ್ರ ದೇಶ. ೩. (ಪಾತ್ರೆ ಯ), 


ದ್ಯಾ 


10 


15 


30 


118 


೨೮ 


H 
ಕ 


ೆ 
1 


ಅಂಡೈ 
ತಳ; ಅಡಿ; ಕೆಳಭಾಗ. ಔ ಈ ಶಬ್ದಕ್ಕೆ ಸಾಮಾನ್ಯವಾಗಿ ಶಿಷ್ಟ 
ಪ್ರಯೋಗವಿಲ್ಲ.' ಅಂಡಿಗೆ ಆನಿಸಿಕೊಂಡು ಬಾ - ೧. ಅತ್ಯಂತ ಅಗತ್ಯ 
ವಾಗಿರು; ೨. ಕಾಲಾವಕಾಶ ಕೊಡದೆ ಇರು (ಉಕ). ಅಂಡು 
ತಿರುಗಿಸಿಕೊಂಡು ಹೋಗು - ಅಲಕ್ಷ್ಯಮಾಡು; ಮಾತಿಗೆ ಬೆಲೆ 
ಕೊಡದಿರು. (ದೇ. ॥ ತನಿ. ಅಣ್ಣು ; ತುಳು. ಅಂಡು] 

| ಅಂಡು, (ನಾ). ವೃಷಣ (8). [ಸೆಂ. ಅಂಡ] 

ಅಂಡುಕ (ನಾ). ನಡ ಜಾತಿಯ ಹಕ್ಕಿ (ಸ್ಯಾಂಡಂ). [?] ' 

ಅಂಡುಗಚ್ಚೆ (ನಾ). ಉಟ್ಟ ಥಧೋತರವನ್ನು ಮೇಲಕ್ಕೆ ಎತ್ತಿ ಕಟ್ಟಿದ 
ಕಚ್ಚೆ (ತೆಂ) ಭಟ್ಟರು. ಆಂಡುಗಚ್ಚೆ ಹಾಕಿ ಮುಂಡಾಸು ಸುತ್ತಿ ಹೊಸ 
Wy (ರೂಢಿ). (ಅಂಡ್ಕು + ಕಚ್ಚಿ]. 

ಅಂಡುಗಿ (ನಾ). ಒಂದು ಊರಿನ ಹೆಸರು: ಮೊಳೆಊರಾ ಮಣಿಯ 
ಗಾಮುಣ್ಣರುಂ ನಾವಳ್ಳಿ ಯರುಂ ಅಣ್ಣುಗಿಯಾ ಗಾಮಿಗರುಂ ನೀರಿಲ್ಲಿಯಾ 
ಸಿನ್ಹೆಜಗಾಮಿಗರುಂ (ಎಕ. ೪11, ಶಿಕಾರಿ. ೧೫೪-೧೦ ; 685) [1] 

ಅಂಡುಗೊಳ್‌ (ಕ್ರಿ). ೧. ಸಮಾಪಿಸು; ಹತ್ತಿರ ಹೋಗು; ಹೋಗಿ 
ಸೇರು: ಮತ್ತೊರ್ನಳತಿಸಂಭ್ರಮತ್ವರಿತದಿಂ ಮೇಖಳಾಕಳಿತ ರುಚಿರ 
ಲುಳಿತಾಧರಪಲ್ಲವೆ ನೋಟ್ಟ ದಂಡುಗಳೊಳಂಡುಗೊಂಡು ಸೊರ್ಕಿದಾನೆ 
ಬರ್ಪಂತೆ ಬಂದು (ಪಂಪಭಾ. ೪-೩೬ ವ); ಗಿರಿಯ ಸರಿಯನಾಸ ಲೈ 
ಸಾರ್ದಂಡುಗೊಂಡಿರ್ದಿಳೆ ಕಂಪಂಗೊಳ್ವಿನಂ ಗರ್ಜಿಸಿದುದು ಮುಳಿದಾಭೀಳ 
ದೇಹಂ ವರಾಹಂ (ಸೂಕ್ತಿಸು. ೩-೧೩೮) ; ಟೊಣೆದವರೆಚ್ಚ ಕೂರ್ಗಣೆಗಳಂ 
ಮಿಗೆ ಮುತ್ತಿದ ಜಾಯಿಲಂಗಳಂ ಕ್ಷಣದೊಳಿದಿರ್ಚಿ ತುಂಡಿಸಿ ಕಜುತ್ತಿಜಕಿ 
ವಿಟ್ಟಿಯನಂಡುಗೊಂಡು ಬಿನ್ನಣದೆ ಬಿದಿರ್ಚಿ... ಎಕ್ಕಲನುರ್ಬುತೆ ಸಿಳ್ಳು 
ದಾರ್ಪಿನಿಂ (ಶಬಶಂ. ೪-೧೦). ೨. ಆಶ್ರಯಿಸು: ಕುಪ್ಪಳಿಸಿ ತುಜುಗಿ 
ಪರ್ಪಿದ ಜಕೊಪ್ಪವನಿರದಂಡುಗೊಂಡು ಪಂದಿಯ ಬಟಕಿಯೊಳ್‌' (ಗಿರಿಕ. 
೧-೧೦೩); ದಂತಿ ಕಾಡೊಳ್‌ ಪೊಕ್ಕಂತೆ ಹೆಜಮೆಟ್ಟಿ ನಡೆನಡೆದು ಹೆಮ್ಮೆಳೆಯ 
ನಂಡುಗೊಂಡು ಗರ್ಜಿಸುತುಂ (ನಂಬಿರ. ೧೮-೧೫). ೩. ಕೈಸಾಗದೆ 
ಕುಳಿತುಬಿಡು: ಕಂಡುದಿನರನು ರಾಯಮೋಹರವಂಡುಗೊಂಡುದು 
[ಪಾಠಾಂ. ಡರೆ] ದೊರೆಗಳಿದು ಕೋದಂಡರುದ್ರನ ರಣ ಕಣಾ ತಾವೇನ 
ನೊದಗುವರು (ಕುವ್ಯಾದ್ರೋ. ೧೮-೨೩) ; ಭೀಮನ ಗಂಡುಗೆಡಿಸುವರಿಲ್ಲ 
ಕೌರವದಳದ ಸುಭಟರಲಿ ಅಂಡುಗೊಂಡುದು[ಪಾಕಾಂ. ಡರು] ಬಿರುದು 
ಗಿರುದಿನ ಗಂಡರಕಟ (ಕುವ್ಯಾಕ. ೧೦-೧೮). [ಅಂಡ್ಕು *- ಕೊಳ್‌) 

ಅಂಡುಗೋಡೆ (ನಾ). ಮುಖ್ಯವಾದ ಗೋಡೆಯನ್ನು ಭದ್ರಪಡಿಸುವು 
ಒತ್ತುಗೋಡೆ (ಸ್ಮ್ಕಾಂಡರ್‌). [ಅಂಡ್ಕು * ಗೋಡೆ] 

ಅಂಡೆ, (ನಾ). ಸಾಮಾಪ್ಯ; ಹತ್ತಿರ; ನೆರೆ; ಪಕ್ಕ: ಅನನು ಬೀಳು 
ವಾಗ ಹೇಗೆ ಬಿದ್ದ? ಮಗ್ಗುಲಿಗೆ ಬಿದ್ದನೋ? ಹಗೆಯಂಡೆಗೆ ಬಿದ್ದನೊ? 
(ಆರ್ಯಕ. ೬೯); ಮನೆಯ ಅಂಡೆಯಲ್ಲಿರುವುದು ಮಡದಿಯರಿಗೆ ಒಳ್ಳೇದು 
(ಸ್ಯಾಂಡ್‌). [ಆ ಅಂಡ್ಕು. | ತಮಿ. ಅಣ್ಣೈ ; ತೆಲು. ಅಂಡ] ' 

ಅಂಡ್ಕೆ (ನಾ). ೧. ಟೊಳ್ಳಾದ ಬೊಂಬಿರಿಂದ ಅಥವಾ ಲೋಹದಿಂದ 
ಮಾಡಿದ್ಕ ಸಾಧಾರಣವಾಗಿ ಹಿಡಿಯಿಂದ ಕೂಡಿದ, ಉದ್ದವಾದ 
ಪಾತ್ರೆ: ಬಿದಿರಿನ ಅಂಡೆಯಲ್ಲಿ ಮಜ್ಜಿಗೆ ಕಡೆಯುತ್ತಾರೆ ; ಉಪ್ಪಿನಕಾಯಿ 
ಹಾಕಿಡುತ್ತಾರೆ (ರೂಢಿ). ೨. ಬಿದಿರಿನಿಂದ ಮಾಡಿದ ಜೀರ್ಕೊಳವೆ(?): 
ನಳನಳಿಪ ವಿಟರ ಭಾನವನೆಸುವ ಕೇಣದಿಂ ಬಿದಿರಂಡೆ ಕೊಂಬು ಪೊಸಸಿಪ್ಪು 
ನಾಳಿಗಳೆಸೆಯೆ ಪದಗೊರಳ ಸದ್ಮವದನೆಯರ ಹರಿಬಂ ಮಸೆಯೆ (ಬಾಣರ. 
೧೪೨-೩); ಕಡುಪಿಂ ಬಂದೊರ್ಬಳಾರ್ಪಿಂ ಕುಳಿರ್ವ ಜಲವನಾರ್ದಂಡೆಯಿಂ 
ಪೊಯ್ಯಲ್‌ (ದಶಕು. ೧೧-೮೪); ರತ್ನ್ನದಾ ಚೆಂಬೊನ್ನಿನಂಡೆ ಗಳ 
ತುಂಬಿ ಪರಿಮಳಮಿಶ್ರದಂಬುಗಳ . .. ಅಬಲೆಯರು ಮುಂಬರಿದು ಚೆಲ್ಲು 


ಅಂಡ್ಕೆ 


ವಲ್ಲಿ (ಭಾವಚಿಂ.. ೪-೨೪). " ಬಿದಿರಂಡೆ), "ಹೊನ್ನಂಜೆ' ಪರಾ. 


4. (ಮೂಗಿನ) ಹೊಳ್ಳೆ : ಪಸುರ್ವಾಯದ ತಣ್ಟಾಜದ ಮೆಲ್ಬುಗುಂದದ 


ಮರುಗದ ದವನದ ಪೊಸಗಂಪಂ ಪತ್ತಿಸಿ ಪೋಪ ಬರ್ಪ ಬಟ್ಟಿ ಗರ ಮೂಗಿ 
ನಂಡೆಯೊಳ್‌ ` ತುಜುಕುವ ಬನಗಾಳಿಯಂ ಬಜಕಿಗೊಂಡು (ರಾಮಾಶ್ವ. 
೧೦೧-೮). ೪. ಊದುಕೊಳವೆ (ಕರಾ). 
[ದೇ. ॥ ತಮಿ. ಅಣ್ಣ ; ತುಳು. ಅಂಡಿ] 
ಅಂಡ್ಕೆ (ನಾ). ರಾಶಿ; ಸಮೂಹ; ಕಣಜ: ಬರಲು ದುರ್ಭಿಕ್ಷ ಭೂಸುರ 
ರೈದಿಯಾತನೊಸ್ಪಿರುವ ಮಂದಿರವ ಸಾರಿದರು ಕಂಡಾಗ ದ್ವಿಜರ ಮೇಲಣ 


ಕರುಣದೆ ಮುನಿ ಪುಂಡರೀಕಾಕ್ಷನ ಭಜಿಸಿ ಕೊಂಡಾ ಯನೆಯ ಬೀಜವ 


ಬಿತ್ತಿ ಧಾನ್ಯದಂಡೆಯೊಳವರ ರಕ್ಷಿಸಿದ (ಕಂನವಿ. ೫-೧೩). 


(2) 


ಅಂಡೆಬಿದಿರು (ನಾ). ಒಂದು ಜಾತಿಯ ಬಿದಿರು; ಅಂಡೆಗಳನ್ನು 


ಮಾಡಲು ಅನುಕೂಲವಾಗುವಂತೆ ಟೊಳ್ಳಾಗಿ ದಪ್ಪನಾಗಿ. ಬೆಳೆ 
'ಯುವ ಬಿದಿರು : ಅಂಡೆಬಿದಿರು (ಮೈಔಗಿ. ೧೧-೧೯೨). 
[ಅಂಡೈ + ಬಿದಿರ್ಕು (ಆ ಬಿದಿರ್ಕ್‌)] 
ಅಂಡೆಹರಳು (ನಾ). ಅಣ್ಣೆ ಕಲ್ಲು (ಉಕ). 
[ಅಂಡ್ಕೆ? + ಹರಳು (ಆ ಪರಲ್‌)] 
ಅಂಡೈಸು (ಕ್ರಿ). ಸೇರು; ನಿಲ್ಲು; ನೆಲಸು: ಮೇಲಿಕ್ಕಿದ ನಾಯಂ 
ಕಂಡು ಬೆಂಬತ್ತುವ ಬಿರುದಿನ ಜಂಘಾಳರಂ ಮಿಕ್ಕು ಪೆರ್ವಳ್ಳ ದಿಜುಂಬಂ 
ಪೊಕ್ಕು ನಾನಲ್ಲೆ ಸಜ ಹೊನಲೊಳಂಡೈಸಿ ನಿಂದಿರ್ದುದು (ಕಾವ್ಯಸಾ. 
೧೧೦೮೪). [ಅಂಡ್ಕು + -ಇಸ್ಕು] 
ಅಂಡೊಲಿ "ಅಂಡಲೆ? ನೋ. 
ಅಂತ್ಯ "ಅಂತಪ್ಪ? ನೋ. 
ಅಂತ್ಮೆ (ನಾ). ೧. ಕೊನೆ; ತುದಿ; ಮೇರೆ; ಅವಧಿ. ೨. ಅಂಚು; 
ಅರುಗು. ೩. ಮುಗಿವು; ತೀರುಗಡೆ. ೪. ಕೊನೆಗಾಲ; ಸಾವು; 
ನಾಶ. ೫. ಕೀಳು; ಹೀನ. ೬. ತುಂಬ ಕಿರಿಯ. ೭. ನಿರ್ಣಯ ; 
ನಿಶ್ಚಯ. 6. ಶೇಷ; ಉಳಿಕೆ. ೯. ವಿಭಾಗ. ೧೦. ಸಮಾಪ ; 
ಹತ್ತಿರ. ೧೧. [ವ್ಯಾಕ] ಶಬ್ದದ ಕಡೆಯ ಭಾಗ; ಸಮಾಸದಲ್ಲಿ 
ಕೊನೆಯ ಶಬ್ದ. ೧೨. ಒಳಗು; ಒಳಭಾಗ. ೧೩. ಶಬ್ದದ ಅರ್ಥ. 
೧೪. ಧರ್ಮ. ೧೫. ಸತ್ತ್ವ. ೧೬. ಇಂದ್ರ. ೧೩. ಕರ್ಮ: “ಧರ್ಮ 
ಸಮಾಪ ಸತ್ವಮೊಳಗುಂ ಕಡೆ ಜೀರ್ಣ ಪದಾರ್ಥ ವಾಸವಂ ಕರ್ಮಮಿವಂತ 
ಮಕ್ಕುಂ (ನಾನಾರ. ೮೯). [ಸಂ.] 
ಅಂತಃಕರಣ (ನಾ). ೧. (ಶರೀರದ) ಒಳಗಿನ ಇಂದ್ರಿಯ ; ಮನಸ್ಸು. 
೨. ಚಿತ್ತವೃತ್ತಿ. 8. ದಯೆ; ಕನಿಕರ: ನಮ್ಮು ಯಜಮಾನರಿಗೆ ನನ್ನ 
ವಿಷಯದಲ್ಲಿ ಎಳ್ಳಷ್ಟೂ ಅಂತಃಕರಣವಿಲ್ಲ (ರೂಢಿ). ಅಂತಃಕರಣಪಡು ಇ 
ಕನಿಕರಪಡು; ದಯೆ ತೋರಿಸು: ಈಗಿನ ಕಾಲದಲ್ಲಿ ಓದಿ ಪ್ಯಾಸು 
ಮಾಡಿದ ಹುಡುಗಿಯರು ಸಿಕ್ಕುತ್ತಾರೆ. ಹಾರ್ಮೊೋ ನಿಯಂ ಕಲಿತವರು 
ವೀಣೆ ಕಲಿತವರು ಸಿಕ್ಕುತ್ತಾರೆ. ಅಂತಃಕರಣಪಡುವ ಹುಡುಗಿಯರು 
ಸಿಕ್ಕುವುದು ಕಷ್ಟ (ಶ್ರೀಕಥೆ. ೩೩). [[ಸಂ. (ಅಂತರ್‌ + ಕರಣ)] 
ಅಂತಃ ಕರಣಗೇಡಿ (ನಾ). 


ಕೊಂಡೀತು! (ಹೊಸಂಸಾ. ೧೭೦). 
. [ಅಂತಃಕರಣ * ಕೇಡು + -ಇ್ಕ] 
ಅಂತಃಕರಣಜೀನಿ (ನಾ). ಕರುಣಾಳು; ದಯಾಶೀಲವ್ಯಕ್ತಿ: ಅಂತಃ 
ಕರಣಜೀನಿಯೂ ಸಹೃದಯೆಯೂ ಆದ ಶಾಂತಲೆಗೆ, ಲಕ್ಷ್ಮಿ ಆಗ ಅಂದ 
ಮಾತು ಶಾಶ್ವತವಾಗಿ ಎದೆಯಲ್ಲಿ ನೆಟ್ಟುಹೋಯಿತು (ಶಾಂತಲಾ. ೧೨). 
(ಅಂತಃಕರಣ + ಜೀವಿ] 


ಪ್ರೀತಿಯಿಲ್ಲದ, --ಕನಿಕರವಿಲ್ಲದ 
ವ್ಯಕ್ತಿ : ಇಂಥಾ ಅಂತಃಕರಣಗೇಡಿ ಹೆಂಗಸು ಹುಡುಗರನೇನು ನೋಡಿ 


ಬಂ ಶಂ ಲಾಜ 
[= ಲಾ ಟಾ 
ಹೊಗ ಗಾರ ನಾವಾ ಸಾ 


ಅಂತಃಪಾತಿತ್ರ 


ಅಂತಃಕೆರಣಿಮಲಿನೆ (ನಾ). ಚಿತ್ತಶುದ್ಧಿಯಿಲ್ಲದವಳು.; ಮನಸ್ಸು 
ಅಶುದ್ಧ ವಾದವಳು: ಕಾಮಾತುರಿಯರತಿದವಡಿತಿಯರಂತಃಕರಣಮಲಿನೆ 
ಯರು (ಬಸಪು. ೪೦-೫೩). 
[ಸಂ. ಆಂತಃಕರಣಮಲಿನಾ (ಅಂತಃಕರಣ + ಮಲಿನ + -)] 
5 ಅಂತಃಕರಣಶುದ್ಧ (ಗು). ಪರಿಶುದ್ಧ ವಾದ ಮನಸ್ಸುಳ್ಳ ; ನಿರ್ಮಲ 
ಚಿತ್ತವುಳ್ಳಿ : ವಿಶದಕೀರ್ತಿಸ್ಫುರಣನಂತಃಕರಣಶುದ್ಧನು ಸಚ್ಚಿದನುಬದ್ಧ 
[ಅಂತಃಕರಣ + ಶುದ್ಧ] 
ಅಂತಃಕರಣಶುದ್ಧಿ (ನಾ). ಮನಶ್ಶುದ್ಧಿ: ಚರಣವದನಕ್ಷಾಲನಾಂತಃ 
ಕರಣಶುದ್ಧಿಯಲಾಚಮನವಿಸ್ತರಣದೆಲಿ (ಕುವ್ಯಾಗ. ೩-೪೨). 
(ಅಂತಃಕರಣ + ಶುದ್ಧಿ] . 
ಅಂತೆ8ಕೆರಣಿ (ನಾ). ದಯೆಯುಳ್ಳವನು. (ಸಂ. ಅಂತಃಕೆರಣಿನ್‌] 
ಅಂತಃಕರಿಸು (ಕ್ರಿ). ಒಳಕೊಳ್ಳು : ಸಿರಿಯಂ ಮಂದಾರಮಂ ಚಂದ್ರ 
ನನಮಲನುಣಿಶ್ರೇಣಿಯಂ ಮಾಣದಂತಃಕರಿಸಿರ್ದಾ ಪೂರ್ಣದುಗ್ಥಾರ್ಣವ 
ದೊರೆಗೆಣೆನಂದತ್ತು . . . ಆಸ್ಥ್ಯಾನಗೇಹಂ (ಚಂದ್ರಪು. ೫-೩). 
[ ಅಂತಃಕರಣ + -ಇಸ್ಕು] 
ಅಂತ8ಕಲಹ (ನಾ). ಒಳಜಗಳ : ಅಂತಃಕಲಹದಿಂದ ದೇಶವು ಶತ್ರುಗಳ 
ಪಾಲಾಯಿತು (ರೂಢಿ). [ಸಂ. (ಅಂತರ್‌ * ಕಲಹ)] 
ಅಂತಃಕಲುಷಚಿತ್ತ (ನಾ). ಕೊಳೆ ತುಂಬಿದ ಮನಸ್ಸುಳ್ಳವನು : ಆಡಿ 
ಯಿಟ್ಟಿ ನಂತಃಕಲುಷಚಿತ್ತ ದುರಂತಚಿಂತೆಯಲಿ (ಕುವ್ಯಾಅ. ೨೨-೪೨). 
[ಸಂ.. (ಅಂತಃಕಲುಷ + ಚಿತ್ತ)] 
ಅಂತಃಕಲುಹಿತ (ಗು). ಅಂತರಂಗದಲ್ಲಿ ಕಲ್ಕಷವುಳ್ಳ: ಅಂತಃಕಲುಷಿತ 
ನಂತಶ್ಯಾಂತಂ ಧಮಿತಾರಿಯೆಂಬುದಂ ದೂತಮುಖೋದಂತಂಗಳಿನಜಕಿ 
ವುದು (ಶಾಂತಿಪು. ೨-೫೬). [ಸಂ. (ಅಂತರ್‌ ಕಲುಹಿತ)1 
ಅಂತಃಕಳಂಕ (ಗು). ಒಳಗಿನ ಕೊಳೆಯುಳ್ಳ ; ಓಳಗೆ ಕಳಂಕವುಳ್ಳ : 
ಕಿಡಿಸುಗುಮಂತಃಕಳಂಕನೃಪಮಂಡಲಮಂ ತಡೆಯದೆ ತಮಸ್ಸ್ವಭಾವಂ 
ಕಿಡಿಸುವವೋಲಜನಳಿದು ರಾಹು ಶಶಿಮಂಡಲಮಂ (ಕವಿರಾ. ೩-೧೪೮). 
[ಸಂ. (ಅಂತರ್‌ + ಕೆಲಂಕ)] ; ಜ್ತ 
ಅಂತಃಕೈತ (ಗು). ಒಳಕೊಂಡ: ನಭೋಮಂಡಳದಂತಂತಃಕೃತ ಭುವನಂ 
ನಟನಂತೆ ದಿಟಂ ಪ್ರಬಳನಕ್ರಮಕರಸಮೇತಂ (ಚಂದ್ರಪು. ೫-೪೦). 
[ಸಂ. (ಅಂತರ್‌ + ಕೃತ)] 
ಅಂತಃಕ್ರಿಯೆ (ನಾ). ೧. ಒಳಗೆ ನಡೆಯುವ ಕೆಲಸ ; ಒಳಗೆಲಸ. 
೨. ಒಳಕೊಳ್ಳುವುದು ; ಸ್ಟೀಕಾರ: “ ಒಳಕೆಯ್‌ - ಅಂತಃಕ್ರಿಯಾ 
ಯಾಂ” (ಶಮಧಾ). (ಸಂ. ಅಂತಃಕ್ರಿಯಾ (ಅಂತರ್‌ + ಕ್ರಿಯಾ) 
ಅಂತಃಪಟ (ನಾ). ಮದುವೆಯ ಮುಹೊರ್ತದಲ್ಲಿ ವಧೂವರರಿಗೆ 
ನಡುವೆ ಅಡ್ಡಲಾಗಿ ಹಿಡಿಯುವ ವಸ್ತ್ರ: ಅಂತಃಪಟಿ ತಾಗಿ ಬೆಲ್ಲ. 
ಜೀರಿಗೆ ನೆಲಕ್ಕೆ ಬಿದ್ದಿತು (ಸುನಸಂ. ೫೪). "ಅಂತರಪಟ' ಪರಾ. 
[ಸಂ. (ಅಂತರ್‌ * ಪಟ)) 
ಅಂತಃಪಟಿಲ (ನಾ). ಅಂತಃಪಟಿ: ವಧೂವರರನ್ನು ಅಲ್ಲಿಗೆ ಕರೆತಂದು 
ಒಬ್ಬರ ಎದುರಿಗೊಬ್ಬರನ್ನು ನಿಲ್ಲಿಸಿ ನಡುವೆ ಕೇಸರೀಬಣ್ಣದ ಆಂತಃಪಟಿಲ 
ವನ್ನು ಹಿಡಿದರು (ಅಂಬಿಕೆ. ೧೮೬). [ಸಂ. (ಅಂತರ್‌ + ಪಟಲ)] 
ಅಂತಃಪಾತಿ (ಗು). ಒಳಗೆ ಬೀಳುವ: ಉದಕಾಂತಃಪಾತಿವೊಲ್‌ ಸ್ನೇಹದ 
ಲವಮೆನಸುಂ ಪರ್ನಿ ಮದ್ಯೌವನೋದ್ಯನ್ಮದದೊಳ್ನೋಜುತ್ತಮಿರ್ದಪ್ಪುದು 
(ಕಾದಂಉ. ೯೧) ; ಬಂಧನಪಂಚಕ ಸಂಘಾತಪಂಚಕಮೆಂಬಿವು ತಂತಮ್ಮ 
ಶರೀರದೊಳ್‌ ಅಂತಃಪಾತಿಗಳ್‌ (ತತ್ತ್ವಪ್ರ. ೩೦೦). 
45, [ಸೆಂ. ಅಂತಃಪಾತಿನ್‌] 
| ಅಂತಃಪಾಶಿತ್ವ (ನಾ). ಒಳಗೆ ಬೀಳುವುದು: ಪ್ರಮಾಣದ್ವಯಾಂತಃ 


(ಬಸಪು. ೩೮-೨). 


1 
10| 


20 


35 


140. 


ಅಂತಃಪುರ. 


ಪಾತಿತ್ವಂ ಉಕ್ತ 'ಸಂಚವಿಧಜ್ಞಾನಕ್ಕೆ ನಿರೂಪಿತಮಾದೊಡಂ ಪ್ರತ್ಯಕ್ಪಾನು 
ಮಾನಾದಿಪ್ರಮಾಣಕಲ್ಪನಾನಿವೃತ್ತ್ಯರ್ಥಂ (ತತ್ತ್ವಪ್ರ. ೫೩). [ಂ.] 
ಅಂತಃಪುರ (ನಾ). ೧. ಪ್ರೀಯರಿಗಾಗಿ ಪ್ರತ್ಯೇಕವಾಗಿ ಏರ್ಪಟ್ಟ 


ಮನೆಯ ಒಳಭಾಗ; ರಾಣಿವಾಸೆ; ಜನಾನಾ. '೨. ಅರಮನೆ. | 


4. ರಾಣಿವಾಸದಲ್ಲಿ ವಾಸಮಾಡುವವರು. ೪. ರಾಣಿ. 
ಅಂತಃಶಾಂತ "ಅಂತಶ್ಯಾಂತ? ನೋ. 
ಅಂತಃಶುದ್ಧಿ "ಅಂತಶ್ಶುದ್ದಿ' ನೋ. 
ಅಂತಃಶೂನ್ಯ "ಅಂತಶ್ಯೂನ್ಯ' ಕೋ. 
ಅಂತಃಸತ್ತ್ವ "ಅಂತಸ್ಸತ್ತ್ವ' ನೋ. 
ಅಂತಃಸತ್ತೈ "ಅಂತಸ್ಸತ್ತ್ವೈ' ನೋ. 
ಅಂತಃಸಾರ "ಅಂತಸ್ಸಾರ ನೋ. 
ಅಂತಃಸ್ಥ, ಅಂತಸ್ಥ (ಗು). ೧. ಒಳಗಿನ; ನಡುವಣ. (ನಾ). 
೨. [ವ್ಯಾಕ] ಯ್‌, ರ್‌,-ಲ್‌, ವ್‌ ಎಂಬ ವರ್ಣಗಳಲ್ಲಿ ಒಂದು. 
೩. ಮನಸ್ಸಿನೊಳಗಿನ ಅ ಭಿ ಪ್ರಾ ಯ, ರಹಸ್ಯ. ಅಂತಸ್ಥ : 
೩. ಇನ್ನು ಹೇಳದೊಡೆ ಮಾಣಲಂತಸ್ಥಮದು ತಾನೆ ತುಬ್ಬುವುದು 
(ಜೈಮಿಭಾ. ೩೦-೩೧). [ಸಂ.]: 
ಅಂತಃಸ್ಥಲಿ (ನಾ). ಒಳಪ್ರದೇಶ : ಸರಿಯಲ್ಲಾ ಚಿತ್ಕಿ$ಯೆಯಿಂ ತನ್ನ 
ಹೃದರನಿಂದಾಂತೆಃಸ್ಥಲಿಯೊಳ್‌ ಸರ್ವೇಶ್ವರನಂ ಚಿನ್ಮಯನಂ ಭರ್ಗನ 
ನುಜಕಿ ನಿಜಿಸಿದ ಮಹಿಮಂಗೆ (ಉದ್ಭದೇ. ೩-೬೯). ([ಸಂ,] 
ಅಂತಃಸ್ಫಾರಿತ (ಗು). ಒಳಗೊಳಗೇ ವಿಕಾಸಗೊಂಡ: ಮನೋಜ 
ಲೀಲೆಯನವಕರ್ಣಿಸಿ ಕರ್ಣಾಂತವಿಶ್ರಾಂತ ಲೋಚನಂಗಳಂತಸ್ಫಾರಿತಂಗ 
ಳಾಗೆ ದಿಗವಳೋಕನಂಗೆಯನ್ನು (ಮಲ್ಲಿಪು. ೮-೧೨೮). 
[ಸಂ. (ಅಂತರ್‌ + ಸ್ಫಾರಿತ)] 
ಅಂತಃಸ್ಮೃತಿ (ನಾ). ನೆನಪಿನ ಒಳಪದರ: ಕಣ್ಣ ಪನಿಯುವಂತೆ ತಂತಿ 
ಯಿಂಪಿಗೆ ಕರಗಿತಂತಃಸ್ಮ್ಯೃತಿಯಲಂಫು (ಶ್ರೀರಾಮಾ. ೪೬೦-೪೦೯). 
[ಸಂ. (ಅಂತರ್‌ *. ಸ್ಮೃತಿ)) 
ಅಂತಃಸ್ಟೇದ (ನಾ). ಆನೆ. [ಸಂ. (ಅಂತರ್‌ + ಸ್ವೇದ)] 
ಅಂತಕ (ನಾ). ೧. ಯಮ ; ಮೃತ್ಯುದೇವತೆ: ಅಂತಕನ ದೂತರಿಗೆ 
ಕಿಂಚಿತ್ತು ದಯನಿಲ್ಲ (ಪುರಂದ. ೨-೬೧-೧) ; ಅಂತಕನ ಶಿಕ್ಷೆಗೆ ಹೆದರೆ, 
ಸಂತೆ ಗೋವಿಂದನ ಸಾಲಕ್ಕೆ ಹೆದರುತ್ತೇನೆ (ಗಾಜಿ). ೨. ಮೃತ್ಯುವಿ 
ನಂತೆ ವಿನಾಶಕ: ಇವದಿರಿಗಂತಕನು ತಾನಹೆನು (ಕುವ್ಯಾಅ. ೨೨-೪೩). 
೩. ಸಾವು. ೪. ಕೊನೆ; ಅಂಚು; ಎಲ್ಲೆ. [ಸಂ.] 
ಅಂತಕದೂತ (ನಾ). ಯಮದೂತ ; ಯಮಭಟ. 
[ಅಂತಕ + ದೂತ] 
ಅಂತಕನಗರ (ನಾ). ಯಮನ ಪಟ್ಟಣ; ಸಂಯಮಿನೀ ಪಟ್ಟಣ: 
ವೈರಿಬಲ ಬಿಡೆ ಜಡಿದುದಂತಕನಗರವದ್ಳುತವಾಯ್ತು ಸಂ ಗ್ರಾ ಮ 
(ಅಂತಕ * ನಗರ] 


[ಸಂ.] 


( ಕುವ್ಯಾಭೀ. ೯-೧೧). 


ಅಂತಕವೈರಿ (ನಾ). ೧. ಯಮನ ಶತ್ರು; ಶಿವ. ೨. ಜಿನ;; 


2 


ಅರ್ಹಂತ: ಅಂತಕನ ಸಾಮ್ಯಮನಂತಕವೈರಿಯಲ್ಲದುಂತಮರಮನುಷ 
ರಾರ್ಪರೆ ನಿರಾಕರಿಸಲ್‌' (ಶಾಂತಿಪು. ೭-೭೮). [ಅಂತಕ 4 ವೈರಿ]: 
ಅಂತಕಹರ (ನಾ). ಯಮನನ್ನು ನಿಗ್ರಹಿಸಿದವನು; ಮೃತ್ಯುಂಜಯ; 
ಶಿವ. [ಅಂತಕ * ಹರ] 
ಅಂತಕಾನುಗ (ನಾ). ಯಮನನ್ನು ಅನುಸರಿಸಿ ನಡೆಯುವವನು; 
ಯಮಭಟ. [ಅಂತಕ * ಆನುಗ] 


ಶಿ 


ಅಂತಕಾಂತಕೆ (ನಾ). ಯಮನಿಗೆ ಯಮನಂತಿರುವವನು ; ಯಮ [45 


ನನ್ನು ನಿಗ್ರಹಿಸಿದವನು ; ಶಿವ. [ಅಂತಕ * ಅಂತಕ] 


೩೦ 


ಅಂತರ 


ಅಂತಗಮನ (ನಾ). ೧. ಕೊನೆಮುಟ್ಟುವಿಕೆ; ಮುಗಿಸುವಿಕೆ. 
೨. ಕೊನೆಯ ಪ್ರಯಾಣ; ಪ್ರಾಯೋಪವೇಶದಿಂದ ಶರೀರತ್ಯಾಗ 
ಮಾಡುವುದು. [ಅಂತ್ಯ * ಗಮನ) 

ಅಂತಗಾಣ್‌ (ಕ್ರಿ). ಕೊನೆ ಗಾಣು; ಗುರಿಮುಟ್ಟು: ಅಂತರಾಯ 
ಗಳಿಲ್ಲದೇ ಕ್ರಿಯೆಯಂತಗಂಡರೆ ತತ್ಪಲವನತಿಸಂತಸದಲೈದುವರ ಕಥನವ 
ನೊರೆನೆ (ನಿಭಾಗ. ೧೧-೧೭-೩೪). [ಅಂತ್ಯ + ಕಾಣ್‌] 

ಅಂತಗಾಣಿಸು (ಕ್ರಿ). ಕೊನೆಮುಟ್ಟಿಸು ; ಪಾರುಮಾಡು : ಸಂಸಾರ 
ದೃಶ್ಯಗಳಂತಗಾಣಿಪ ಪರಮವೈರಾಗ್ಯವು ದೊರಕಿತೆಂದ (ನಿಭಾಗ. 
೧೧-೧೫-೪). [ಅಂತಗಾಣ್‌ + -ಇಸ್ಕು] 


10| ಅಂತಪ್ಪ, ಅಂತ, ಅಂತಹ, ಅಂಥ, ಅಂಥಾ (ಗು). ಆ ಪ್ರಕಾರವಾದ; 
ಆ ರೀತಿಯ; ಆ ಬಗೆಯ: ಅಂತಪ್ಪ ಒಸಗೆ ಉತ್ಪಾಹಂಗಳ್ಗೆ 


5 


(ಎಇ. XIV, ೧೯೧-೧೬ ; 725) ; ಅಂಜನಪುಂಜದಂತಪ್ಪ ಮೆ ಯ್ಯು 0 
ಸಿಡಿಲನಡಸಿದಂತಪ್ಪ ದಾಡೆಯುಮುರಿಯುರುಳಿಯಂತಪ್ಪ ಕಣ್ಣುಂ 
(ಪಂಪಭಾ. ೮-೪೨ ವ) ; ಎಮ್ಮಂತಪ್ಪ ಪ್ರಾಣಿಮಾತ್ರಂಗಳಿಲ್ಲದೊಡೆ ಅಪ್ರ 
ತಿಮ ಪರಾಕ್ರಮನಪ್ಪ ನಿಮಗೆ ತೀರದ ಕಜ್ಜಮಾವುದಾನುಮಿಲ್ಲ (ಪಂಚತಂ- 
೩೪-೧೮) ; ಅಂತಪ್ಪ ಪರಮ ಶಿವಭಕ್ಸರುಗಳೊಳರೆ (ಬಸಪು. ೨೫-೧೫). 
ಅಂತೆ: ಅಗಲವಾಡಂತ ಬೇಕಾದಂತೆ ಅಗಳಾಡುವಂತ ಎರಡು ಕಿವಿಗಳು 
(ಮುಂಬಯಿ. ೫-೧೮). ಅಂತಹ : ಅಂತಪ್ಪಂ ಮೊದಲಾದುವಣ ಹಳಾರಕ್ಕೆ 
- ಅಂತಹಂ ಇಂತಹಂ ಉಂತಹಂ ಎಂತಹಂ (ಶಮದ. ೧೬೦ ಪ್ರಯೋ) ; 
ಹಿಂನ್ಭಾದನ್ಮಹವರಂ ಲೇಸಾಗಿ ನಡಹುವರು (ಮೈಆರಿ. ೧೯೩೨, ೩೦-೪ | 
1125) ; ಮಾಡುವಂತಹ ಕೆಲಸವೇನು (ಬಸಪು. ೩೬-೧೮). ಅಂಥ : 
ನಿನ್ನಂಥ ಬಗೆವ ತಾಯಿಗಳಿರುತಿರಲ್‌ ವ್ಯಾಧಿಗಳವೇಗೈದಪವು (ಬಸಪು. 
೧೫-೩೬) ; ಅಂಥ ಒಳ್ಳೆಯ ಹುಡುಗಿಗೆ ಇಂಥ ಗಂಡ ಸಿಕ್ಕಿದನೆ! (ರೂಢಿ). 
ಅಂಥಾ : ಬೆಟ್ಟದಲ್ಲಿ ಹುಟ್ಟಿದಂಥಾ ಆ ಒಗನಿ (ನಾಚಿರಾ. ಕ); ಇಕ್ಕಿ 
ದಂಥಾ ಭೋಜನವೆ ಹಿತವು (ಬಸಪು. ೨೪-೭) ; ಪೂರ್ವದಲಿ ನಂಮ ಮಠ 
ಧರ್ಮಕೆ ನಡದು ಬಂದಂಥಾ: ಹೊಂನೂರ ಹೀಮೆವಳಗಣ (ಎಕ. ೪11, 
ಶಿವಮೊ. ೮೨-೧೮ ; 1683). ಅಂಶಪ್ಪಂ - ಅಂಥವನು: ಏಂ ಧ್ರೋಣ 
ನೆಂಬನೇಂ ಪಾರ್ವನೆ ಪೇಟಕಿಂತೆನಗೆ ಕೆಳೆಯನೇ ನೂಂಕಂತಪ್ಪನನಜಕಿಯೆ 
ನೆಂದು ಸಭೆಯೊಳ್‌. ನುಡಿದಂ (ಪಂಪಭಾ. ೨-೪೭). ಅಂತಪ್ಪಳ್‌ಎ 
ಅಂಥವಳು: ಗಂಡನು ಬಯಸುವಂತಪ್ಪಳು ಕಾಂತೆ (ನಾಚಿರಾ. *ಿ). 
ಅಂಶಪ್ಪೆದು - ಹಾಗಾಗುವುದು ; ಹಾಗಿರುವುದು: ಸರ್ವಾಭ್ಯಂತರ 
ಸಿದ್ಧಿ ಅಂತಪ್ಪುದಂ ಪದಿನೆಣ್ಬರುಂ ಪದಿನಜುವರುಂ ಕಾವರ್‌ (ಸಾಇಇ. 
x1-i, ೩೮-೧೫ ; 950). [ಅಂತ್ಕು * ಅಪ್ಪ (ಆ ಆಗ್ಳು)) 

ಅಂತಪ್ರಾಸ (ನಾ). [ಛಂದ] ಪದ್ಯದ. ಪಾದಗಳ ಕೊನೆಯಲ್ಲಿ ಬರುವ 
ಪ್ರಾಸ: ಉದಾ ಅತಿನಿಶದಯಶೋವೃತ್ತಂ | ನತಸಕಲಾರಾತಿಜನ 
ವಿತಾನಂ ಮತ್ತಂ ॥ ವಿತತಶ್ರೀ ಸಂಪತ್ತಂ | ಶತಮಖಸದೃಶಾನುಭಾವ 
ವಿಭವಂ ಬೆತ್ತಂ | (ಛಂದೋಂಬು. ಕಿ. ೧-೬೨). "ಅಂತ್ಯುಪ್ರಾಸ' ಪರಾ. 

[ಅಂತ್ಯ * ಪ್ರಾಸ] 

ಅಂತಯಮಕ (ನಾ). [ಕಾವ್ಯಮಾ] ಪದ್ಯದ ಪಾದಗಳ ಕೊನೆಯಲ್ಲಿ 
ಬರುವ ಯಮಕಾಲಂಕಾರ : ಉದಾ ನಾನಾ ಶಶಮೃಗಧರಮಂ | 
ಸಾನುಜ ತರುಶಿಖರಲಗ್ನ ಶಶಮೃಗಧರಮಂ॥ ಹೀನಸರೋಜಾಲಯಮಂ | 
ವಾನೇಚರ ಯುವತಿಜಿತ ಸರೋಜಾಲಯಮಂ ॥ (ಕಾವ್ಯಾ. ೫೩೯). 

[ಅಂತ್ಯ * ಯಮಕ] 

ಅಂತರ (ನಾ). ೧. ವ್ಯತ್ಯಾಸ; ಭೇದ: ಕರಿಗಂ ಪರಮಾಣುಗಮಂತರ 
ಮಾವುದೊ ನಿಮಗಮಸುರವೈರಿಗಮೇನಂತರಮಂತೆ (ಪಂಪಭಾ. ೧೦-೭); 
ಹತ್ತಕ್ಕೂ ಆರಕ್ಕೂ ಅಂತರವೆಷ್ಟು? (ರೂಢಿ) ; ಈ ಎರಡು ಭಿನ್ನರಾಶಿಗಳ 


25 


35 


40 


ಅಂತರಂಗ 


ಅಂತರವನ್ನು ಕಂಡುಹಿಡಿಯಿರಿ (ರೂಢಿ). ೨. ಹೋಲಿಕೆ; ಸಾದೃಶ್ಯ: 
ಮರವಣೆಗಂ ಬೀಣೆಗಮಂತರಮಾವುದೊ ಸುಕವಿ ರಚಿತ ಮೃದುಲಲಿತಪದ 
ಸ್ಫುರಿತಸರಸೋಕ್ತಿಗಂ ನಿಷ್ಮುರ ಕುಕವಿ ಕಟೂಕ್ತಿಗಳ್ನ್ಳಮೇನಂತರಮೋ 
೩.` ನಡುವಣ ರಂಧ್ರ) : ಗವಾಕ್ಷಜಾಳಾಂತರಂಗ 
ಳಿಂದಂ ದಿಶಾವಲೋಕನಂಗೆಯ್ಯುತ್ತಿರ್ಪನ್ನೆಗಂ (ವಡ್ಡಾ ರಾ. ೯೩-೯). 
೪. ಸಮಾಪ. ೫. ದೂರ: ಬಆಯಟ್ಟದಂದು ಬನ್ನಿ ಮೆಂದು ಪ್ರಿಯಂ 
ನುಡಿದಿರಿಸಿ ಕಿಜಿದಂತರಂ .ಬಂಡೊಂದು ತಾನರಿಗೆಜಕಿಯ ಮೊದಲೊಳ್‌ 
ನಿಂದು (ಪಂಪಭಾ. ೨-೯೫ ವ). ೬. ಮೇರೆ; ಎಲ್ಲೆ: ಧುರದೊಳ್‌ 
ಮೂಜುಂ ಲೋಕಂ ನೆರೆದಿರೆಯುಂ ಕುಡುವ ಪೊಟ್ಟಿ ಆಕೊಳ್‌ ಮೇರುನೆ 
ಮುಂದಿರೆಯುಂ ಬೀರದ ಬಿಯದಂತರಕ್ಕೆ ಕಿಜಸಿದೆಂದು ಚಿಂತಿಪಂ ಪ್ರಿಯ 
ಗಳ್ಳಂ (ಪಂಪಭಾ. ೧-೪೮). ೭. ಕೆಚ್ಚು; ಸಾಮರ್ಥ್ಯ: ಮರುಳು 
ಸಾರಥಿ ನಮ್ಮ ನಾವ್‌ ಪತಿಕರಿಸಿಕೊಳಲಾಗದು ಕಣಾ ನೀನಆಕಯಿ ನಮ್ಮಂ 
ತರವ ನಾವಿನ್ನಾಡಿ ಫಲವೇನು (ಕುವ್ಯಾದ್ರೋ. ೪-೫೫). ಆ. ಶಕ್ಯತೆ; 
ಸಾಧ್ಯತೆ: ನಳಿನನಾಳವು ಗಜದ ಕೈಯೊಡನಳವಿಗೊಡಲಂತರನೆ 
(ಕುವ್ಯಾದ್ರೋ. ೪-೪೮). ೯. ಬಿಡುವು; ವಿರಾಮ: ಚಿಂತಿಮಾಡುವರೇನ 
ಅಂತರಿಲ್ಲದ ಹಾಂಗ (ಗರತಿ. ೭೪). ೧೦. ನಡುವಣ ಸ್ಥಳ; ಮಧ್ಯ 
ಭಾಗ: ' ರಾಮಚಂದ್ರಂ ರಾಜ್ಯಮಂ ತ್ಯಜಿಸಿ ವಿಪಿನಾಂತರದ ವಾಸಮಂ 
ಕೈಕೊಳ್ಳುದೇಕೆ (ಶ್ರೀರಾಮಾ. ೮೦-೬೬). ೧೧. ಕಾಲಾವಕಾಶ, ಸ್ಥಳಾ 
ವಕಾಶ .ಇತ್ಯಾದಿ: ಆರು ತಿಂಗಳ ಅಂತರದಲ್ಲಿ ಇಷ್ಟು ಕೆಲಸ ನಡೆದು 
ಹೋಯಿತು (ರೂಢಿ). ೧೨. ಗುರಿ; ಉದ್ದೇಶ. ೧೩. ಆತ್ಮೀಯ ; ಪ್ರೀತಿ 
ಪಾತ್ರ. ೧೪. ಒಳಬಟ್ಟಿ; ಒಳಉಡಿಗೆ.' "ಅಂತರೀಯ' ಪರಾ 
೧೫.. ಸಂದರ್ಭ; ಸಮಯ... ೧೬.' ಅಗಲಿಕೆ; ಬೇರ್ಪಡುವಿಕೆ. 
೧೬. ಮರೆ. "ಅಂತರಿತ? ಪರಾ. ೧೮. ಔನ್ನತ್ಯ ; ಹಿರಿಮೆ; 
ಗೌರವ; ಮನ್ನಣೆ. ೧೯. ದೌರ್ಬಲ್ಯ ; ನ್ಯೂನತೆ. ೨೦. ಕಾಲು; 
ಪಾದ. ೨೧. ನಾದ; ಧ್ವನಿ. ೨೨. ಅತಿಕ್ರಮ. -೨೩. ಆತ್ಮ; ಪರ 
ಮಾತ್ಮ. ೨೪. ಮನಸ್ಸು; ಹೃದಯ. ೨೫. (ಸಮಾಸದ ಕೊನೆಯಲ್ಲಿ) 
ಬೇರೊಂದು: ಉದಾ ದೇಶಾಂತರ; ದೇಹಾಂತರ ; ಕಾಲಾಂ 
ತರ; ಸ್ಥಲಾಂತರ: ಅವನು ಆಸ್ತಿಯನ್ನೆಲ್ಲ ಕಳೆದುಕೊಂಡು ದೇಶಾಂ 
ತರಕ್ಕೆ ಹೋದನು (ರೂಢಿ). ೨೬. [ಜೈನ] ಮುಕ್ತಿಗೆ ಯಾರೂ ಸಲ್ಲದಿ 
ರುವ ಕಾಲ: “ಮುಕ್ತಿಗಾರುಂ ಸಲ್ಲದಿರ್ಪ ಕಾಲಂ ಅಂತರಂ? (ತತ್ತ್ವಪ್ರ 
೩೭೨) ; “ಮಜಹಿನಲಿ ಒಳಗುಡುವ ಸೀರೆಯಲಿ ಮಧ್ಯದಲಿ ತೆಜಹಿನಲಿ 
ಛಿದ್ರದಲಿ ಅಂತರಾತ್ಮಕನಲ್ಲಿ ಹೊಜಕೂಟದಲ್ಲಿ ಅವಸರದಲಿ ವಿಶೇಷದಲಿ 
ಅಂತರಾಹ್ವಯಮೆನಿಕ್ಳುಂ? (ಮಂಗರಾ. ೧೫೪-೬೭) ; “ಪಾದದೊಳಾತ್ಮ 
ನೊಳ್‌ ಮರಹಿನೌಳ್‌ ಮನದೊಳ್‌ .ಪರಕೂಟಿದೊಳ್‌ ಮಹೋತ್ಸೇಧ 
ವಿಶೇಷಮಧ್ಯ ಗಳೊಳೊಂದೆಡೆಯೊಳ್‌ ಕ್ಷಣ ದೊಳ್‌ ವಿಯೋಗದೊಳ್‌ 
ನಾದವತಿಕ್ರಮಾಂಬರ ಬಿಲಂಗಳೊಳಂತರ ಶಬ್ದಮಕ್ಕುಂ' (ನಾನಾರ. ೭೭). 
ಅಂತರಂತರ -೧. ಸಾಲಿನಲ್ಲಿ ನಡುನಡುವೆ ತಕ್ಕಷ್ಟು ಸ್ಥಳ ಬಿಟ್ಟರು 
ವುದು. ೨. ಎತ್ತರದಲ್ಲಿ ಕ್ರಮಕ್ರಮವಾಗಿ ಏರುತ್ತ ಹೋಗುವ 
ಅಂತಸ್ತುಗಳುಳ್ಳ ರೀತಿ; ಮೆಟ್ಟಲು ಮೆಟ್ಟಲಾಗಿರುವ ಸ್ಥಿತಿ. 
೩. ಅಂತಸ್ತು ; ಮಹಡಿ: “ಪರಿವಿಡಿ ತಗಹು ಪಂಕ್ತಿ ಸಮವಂತರಂತರ 
ವಕ್ಕುಂ (ಶಬ್ದಮಂ. ೧೦೬) ; “ಅಂತರಂತರದೊಳಂ ... ನೆಲೆ” 
(ಸೆಂ. i 
ಅಂತರಂಗ (ನಾ). ೧. ಒಳಭಾಗ ;- ಒಳಗು: ಚಕ್ಕಮಕ್ಕಿಯ ಕಲ್ಲಿ 

ನಂತರಂಗದೊಳಗ್ನಿ ಗುಪ್ತವಾಗಿರ್ಪಂತೆ (ಶ್ರೀರಾಮಾ. ೨೩-೬೧೯). 

೨. ಮನಸ್ಸು; ಹೃದಯ: ನುಡಿಸಿದನೆನ್ನಂ ನಲ್ಲಂ ಬಿಡಿಸಿದನೆನ್ನಂತರಂಗ 

ದನುತಾಪಮನೊಲ್ಲುಡಿಸಿದನೊಳ್ಳುಡೆಯಂ (ಕನಿರಾ. ೩-೨೩೪); ವೇದನೆ 


(ಕಾವ್ಯಾವ. ೬೫). 


(ಶಬ್ದಮಂ. ೧೦೭). 
೦ಎ 


೩೧ 


| 
| 


ಅಂತರಪಿಶಾಚಿ 


ಪಿರಿದಾಯ್ತು ನಂದನ ಯಶೋದೆಯ ಗೋಪಿಯರಂತರಂಗದಡೊಳ್‌(ಜಗವಿ. 
೩-೯೧). ೩. ಒಳಗಿನ ಅಭಿಪ್ರಾಯ ; ಉದ್ದೇಶ: ಅವನ ಅಂತರಂಗ 
ವನ್ನು ತಿಳಿಯುವುದು ಕಷ್ಟ (ರೂಢಿ). [ಸಂ. (ಅಂತರ್‌ + ಅಂಗ್ಕ)) 
ಅಂತರಂಗನಿಡಿ (ಕ್ರಿ). ಮನಸ್ಸ ನನ್ನು ಅರಿ; ಅಭಿಪ್ರಾಯವನ್ನು ತಿಳಿ: 
ಸರಿಬಂದವನ ಕಂಡೊಡೆ ಕಾಮುದಿಗಾಗ ಕರಗುವ ಶಶಿಕಾಂತದುತೆ ನೆರೆ 
ಯಂತರಂಗವಿಡಿದು ಕೂಡಿದಲ್ಲದೆ ಹರಿದು ಸೈರಿಸರೇನೇಕ್ವೆ (ಕಂನನಿ. 
೧೦-೨೮). [ಅಂತರಂಗ * ಪಿಡಿ] 
ಅಂತರಂಗುಡು (ಕ್ರಿ). ೧. ಗುಟ್ಟನ್ನು ತಿಳಿಸು; ಅಂತರಂಗವನ್ನು 
ಹೊರಗೆಡಹು. ೨. ಅವಕಾಶ ಕೊಡು. ೧, ೨: ಏತೇಕಿಂದೇಕಿಯದಲ್ಲಿ 
ರದಿರ್‌ ಮಆಕಿದಾರ್ಗಮಂತರಂಗುಡದಿರನಾರತಂ ಮಜಕಿಯದಾಗಿಸು ನೀಂ 
ತನುಗಪ್ಪ ಯತ್ನಮಂ (ಕಾದಂ. ೪೦೭). 
[ ಅಂತರ * ಕುಡ್ಮು (ಆ ಕೊಡು,)] 
ಅಂತರಂಗೆ (ನಾ). ಬೇಕಾದವಳು; ಅತ್ಯಂತ ಪ್ರಿಯಳು: ಇಂತು ನಡೆದು 
ಪತಿಗಂತರಂಗೆಯರಪ್ಪ ಕಾಂತೆಯರಿಗೆ ಕಯ್ಯೊಡನೆ ಸಂತಾನ ಸೌಭಾಗ್ಯ 
ಸಂಪತ್ತುಗಳನು ಶ್ರೀಕಾಂತನು ಕೈ SEE (ಹದಿಬ. ೩-೫೦). 
[ಸೆಂ. ಹಂತ) 
| ಅಂತರಕಾಲ (ನಾ). [ಜೈನ] ಒಂದು ಗುಣಸ್ಥಾ ನವನ್ನು ಬಿ 
ಬೇರೆಯ ಗುಣಸ್ಥಾನಕ್ಕೆ ಹೋದ ಜೀವವು ತಿರುಗಿ ತನ್ನ" ಗುಣ 
ಸ್ದಾ ನವನ್ನು ಸಂಪಾದಿಸುವವರೆಗಿನ ನಡುವಣ ಕಾಲ; “ಒಂದು 
ಗುಣಸ್ಥಾ ನದಲ್ಲಿ ಇರುವ ಜೀವವು, ಆ ಗುಣಸ್ಥಾನವನ್ನು ಭಿಟ್ಟು ಅನ್ಯ ಗುಣ 
ಸ್ಕಾ ನದಲ್ಲಿ ಯೂ ಹೋಗುವುದು. ಆ ಜೀವವು ತಿರುಗಿ ತನ್ನ ಗುಣಸ್ಥಾ ನ 
ವನ್ನು ಸಂಪಾದಿಸುವವರೆಗಿನ ನಡುವಿನ ಕಾಲಕ್ಕೆ ಅಂತರಕಾಲನೆನ್ನು ವರು” 
(ಜೈ ನಸ. ೩೧೬). [ಅಂತರ * ಕಾಲ] 
ಅಂತರಗಂಗೆ (ನಾ). ೧. ಕೊಳಗಳಲ್ಲಿಯೂ ಚೇರೆ ಬಗೆಯ ಜಲಾಶಯ 
ಗಳಲ್ಲಿಯೂ ಬೇರು ನೆಲವನ್ನು ಮುಟ್ಟ ದಂತೆಯೇ ನೀರಿನ ಮೇಲೆ 
ತೇಲಿ ಬೆಳೆಯುವ ಒಂದು ಬಗೆಯ ನಡ: ಅಂತರೆಗಂಗೆಯಲ್ಲಿ ವಿಧ 
ವಿಧದ ಎಲೆಗಳ ಆಕಾರವು . . . ಕಾಣಿಸುತ್ತದೆ: (ಮುಂಬಯಿ. ೬-೨೭೫) 
ಈ ವರ್ಗದವುಗಳನ್ನು ಅಂತರಗಂಗೆ (111೩017%) ಎಂದು ಕರೆಯು 
ತ್ತಾರೆ (ಬಾಲಪ್ರ.`೩೦೬). ಪಿ. ಪ್ರವಾಹ; ಮೇಲೆ ಕಾಣಿಸಿಕೊಳ್ಳದೆ 
ಒಳಗೇ ಹರಿಯುವ ನೀರು; ಗುಪ್ತಗಾಮಿನಿ. -[ ಅಂತರ * ಗಂಗೆ] 
ಅಂತರಚಂಡು (ನಾ). (ದಕ. 8) ಮೇಲಕ್ಕೆ ಎಸೆದಾಡುವ ಚಂಡು. 
[ಅಂತರ * ಚಂಡು) 
ಅಂತರತಮ (ನಾ). ಅತ್ಯಂತ ಆಂತರಿಕನಾದವನು, --ಆಪ್ತನಾದ 
ವನು: ಅಂತರತಮ ನೀ ಗುರು, ಹೇ ಅತ್ಮತಮೋಹಾರಿ!: ಜಟಲ ಕುಟಿಲ 
ತಮ ಆರಿತರಂಗ ಬಹುಭಾವ ವಿಪಿನ ಸಂಚಾರಿ ((ಅಗ್ನಿಹಂ. ೪೮): [ಸೆಂ.] 
ಅಂತರತಾವರೆ "ಅಂತರದಾಮಕೆ' ನೋ. 
ಅಂತರದಾಮಕೆ, ಅಂತರತಾವರೆ (ನಾ). ಅಂತರಗಂಗೆ ಎಂಬ ಗಿಡದ 
ಒಂದು ಬಗೆ. ಅಂತರತಾವರೆ (ಮೃಔಗಿ. ೩೩-೬೨೯). 
[ಅಂತರ + ತಾಮರೆ] 
ಅಂತೆರಪಿಶಾಚಿ (ನಾ). ೧. ಎತ್ತಲೂ ಗತಿಯಿಲ್ಲದೆ ಗಾಳಿಯಲ್ಲಿ ಆಲೆ 
ದಾಡಿ ಸಂಕಟಿಪಡುವ ಗಂಡು ಅಥವಾ ಹೆಣ್ಣು ಜಿವ್ಹ; ; ಪ್ರೇತ 
ಕಾರ್ಯಗಳು -ನಡೆಯದ ಕಾರಣ ಸದ್ಗತಿ ಕಾಣಿಜಿ ಕಷ್ಟಸಡುವ 
ಜೀವ: ಸತ್ತವರೆಲ್ಲ ಅದರಲ್ಲೂ "ಖೂನಿ ' ಯಾಗಿ ಸತ್ತವರೆಲ್ಲ ಅಂತರ 
ಪಿಶಾಚಿಗಳಾಗಿ ಸುತ್ತುತ್ತಾರೆಂದು ಹಿರಿಯರು ಕಿರಿಯರಿಗೆ ಕತೆಮಾಡಿ 
ಹೇಳುತ್ತ ಬಂದಿದ್ದಾರೆ (ಬನಸಿ. ೪೭). ೨.[ಆಲಂ] ನೆಲೆಯಿಲ್ಲದೆ ಹಿಂಸೆ 
“ಪಡುತ್ತಿರುವ ಪ್ರಾಣಿ. [ಅಂತರ * ಪಿಶಾಚಿ] 


5 


10 


15 


30 


35 


45 


ಅಂತರಜೆಂತರ ೩.೨ ಅಂತರಿತ 


ಅಂತೆರಬೆಂತರ (ನಾ). ಒಂದು ಬಗೆಯ ಪಿಶಾಚಿ: ಅಂತರಬೆಂತರ -  ಗೊಂಬರೆ ಹೇಳಿಹೆ, ಕೇಳಿ ಭೋ (ಬಸಪು. ೯೨೬) ; ಯಾರೇ ಆಗಲಿ ಅಂತ 
` ಕಾಳಯ್ಯ ಮಾಳಯ್ಯ ದೂಳಯ್ಯ ಕೇತಯ್ಯಗಳೆಂಬ ನೂಜು ಮಡಕೆಗೆ ರಾತ್ಮ ಮೆಚ್ಚುವಂತೆ ಕೆಲಸ ಮಾಡಬೇಕು (ರೂಢಿ). 
ನಮ್ಮ ಕೂಡಲ ಸಂಗಮದೇವ ಶರಣೆಂಬುದೊಂದು ದಡಿ ಸಾಲದೆ! (ಬಸನ. [ಸಂ. ಅಂತರಾತ್ಮನ್‌ (ಅಂತರ್‌ + ಆತ್ಮನ್‌)] 
೫೫೭). [ಅಂತರ + ಬೆಂತರ] ಅಂತರಾಯ (ನಾ). ೧. ಅಡ್ಡಿ; ವಿಘ್ನ: ಆಧ್ಯಯನಾಂತರಾಯಮಂ 
ಅಂತರಮಾಡು, (ಕ್ರಿ). ತಡಮಾಡು ; ಸಾವಕಾಶಮಾಡು : ಅಂತರ | 5 ಮಾಡಲೆಂಕವಕೋನುವಾರು ಹೂಕ್‌ ಸಂಕ್ಲೇಶಮಾಗೆ ಸಾರಮೇಯಪೂತಿ 
ಮಾಡದೆ ಪೇಳ್ವೆವು ಲಾಲಿಸು ಕಾಂತಾಜನದ ಕಪಟವ (ಪ್ರಭಂಜ. ೨-೧೮೯); ಕಳೇವರಮನಿಕ್ಕಿದೊಡೆ (ಅದಿಪು. ೩-೩೮ ವ). ೨. [ಜೈನ] ನೋಕ್ತವನ್ನು 
ಆಂತದ ಕಂಡಾ ಜನರೆಲ್ಲ ರೂಪಜಯಂತನ ಭದ್ರಲಕ್ಷಣಕೆ ಅಂತರಮಾಡ ಬಯಸಿ ಮುಂದುವರಿಯುವವರಿಗೆ ನಡುವೆ ಉಂಟಾಗುವ 


ದಚ್ಚರಿವಡುತವೆ ಕಡುಸಂತಸದಿಂದೊಡವರಲು (ಪ್ರ ಭ ೦ ಜ. ೨-೮೫). 
"ಅಂತರಿಸು' ಪರಾ. [ಅಂತರ +೬ ಮಾಡ್ಕು] ಪ್ರ 

ಅಂತರಮಾಡ್ಕು (ನಾ). ಮೇಲಿನ ಚಾವಣಿ. [ಅಂತರ * ಮಾಡು] |19| ೧೨-೧೧ ವ); ಕರುಣಂ ಕೈಮಿಗೆ ಕಂಡಾದರದಿಂ ಮನ್ಯುಮಿಕ್ಕು ನಯನ 

ಅಂತರಲಗಡ (ನಾ). ಜಟ್ಟಿ ವರಸೆಗಳಲ್ಲಿ ಒಂದು : ಪೊಸಗೆ ಕಕ ೈವಡುಮ್ಮೆ | |. ಜಲಂಗಳಂ ಸುರಿದಿನ್ನೆಗೆಮಲ್ಲಿರ್ದಂತರಾಯದಿಂ ಬಂದಿರೀಗಳ್‌(ಸುಕುಮಾ. 
ಹುಗ್ಗಮಂತರಲಗಡಂ . - ಪಟ್ಟ ಕತ್ತ "ಕಿಗಳಿನಿಪ್ಪ ಜಟ್ಟ ಗರ ಬಿನ ್ಸ ಇನೊಪ್ಪೆ | ೫-೩). ವ ಪಂಚಕ > ಪರಾ. ಅಂತರಾಯಮಾಡು ಎ ಅಡ್ಡಿ 
ಕಡಂಗಿ ಕಾದಿದರ್‌ (ua ಪುನಿ. ಜಃ [ಅಂತರ + ಲಗಡ] | ಪಡಿಸು: ನ್ಯಾಯಭೋರಣೆಗೆ ಅಂತರಾಯ ಮಾಡುವುದು ಯಾರಿಗೂ 

| ಧರ್ಮವಲ್ಲ (ಕಲನೆ. ೨೪೪). [ಸೆಂ.] 
15 | ಅಂತರಾಯಪಂಚಕೆ (ನಾ). [ಜೈನ] ದಾನಾಂತರಾಯ, ಲಾಭಾಂಶ 


ತೊಡಕು: ಅಂತರಾಯಮುಂ ಬಾನಲೋಭ ಭೋಗೋಪಭೋಗ 
ವೀರ್ಯಾಂತೆರಾಯ ಪೃಕಾರದಿಂ ಪಂಚವಿಧಮ ಕ್ಸು ೦ (ಶಾಂತಿಪು. 


ಅಂತರವನಟ್ಟಿ (ನಾ). ಒಂದು ಅಳತೆ (?) : ಮೊಟ್ಟಿಯ ಸುಂಕವೊಳಗಾಗಿ 
ಆದ್ದಾ ಸಹಿ ಅಲ್ಲಿ ಅಂತರವಟ್ಟದಿಂ ತೀವಿದ ಎತ್ತಿನ ಅಡಕೆಯ ಹೇಜಕಿಂಗೆ | 


ನೇಲಡಕೆ ನೂಜಯ್ವತ್ತು Nis XIX, ೩೯-೫೨ ; 1144). ರಾಯ, ಭೋಗಾಂತರಾಯ, ಉಪಭೋಗಾಂತರಾಯ ಮತ್ತು 
[ಆ ಅಂತರ * ?] ವೀರ್ಯಾಂತರಾಯ ಎಂಬ ಐದು ಬಗೆಯ ವಿಘ್ನಗಳಲ್ಲಿ ಒಂದು: 
ಅಂತರನಲ್ಲಿ (ನಾ). ನೆಲಕ್ಕೆ ಬೇರು ಬಿಡದೆ ಅಂತರಾಳದಲ್ಲಿ ಬೆಳೆ | ಡೌನ ಲಾಭ ಭೋಗೋಪಭೋಗ ವೀರ್ಯಾಂತರಾಯ ಪಂಚಕಮುಮಂ 


ಯುವ ಒಂದು ಬಳ್ಳಿ. [ಅಂತರ * ನಲ್ಲಿ,] ನಿರ್ಮೂಳಮಪ್ಪಂತೊರ್ಮೊದಲೆ ಕಡಿಸಿ (ಅದಿಪು, ೧೦-೧೪ ವ). 
ಅಂತರಶೈವ (ನಾ). ಶೈವರಲ್ಲಿ ಒಂದು ಭೇದ: ಆದಿಶೈವ ಮಹಾಶ್ಛಿನ |20| [ಅಂತರಾಯ * ಪಂಚಕ] 
ಅನುಪ್ಸಿನ ಅಂತರ (ಅವಾಂತರ) ಶೈವ ಪ್ರವರಶೈವ ಅಂತ್ಯಶೈವ ಎಂಬ| | ಅಂತರಾಲ, ಅಂತರಾಳ (ನಾ). ೧. ನಡುವಣ ಪ್ರದೇಶ ಅಥವಾ 


ಈ ಅಣು ಶೈವದ ನೀತಿಯಲ್ಲ (ಸಿದ್ಧೇನ. ೯). [ಅಂತರ + ಶೈವ] ಕಾಲ. ೨. ನಡುವಣ ವಸ್ತು. ೩. ಒಳಭಾಗ; ಮಧ್ಯಭಾಗ. 
ಅಂತರಶೌಚ (ನಾ). ಒಳಗಿನ ಶುಚಿತ್ವ; ಅಂತರಂಗಶುದ್ಧಿ ; ಮನೋ ೪. ಈಶಾನ್ಯ, ನೈಖಯತ್ಯ ಮುಂತಾದ ವಿದಿಕ್ಳುಗಳಲ್ಲಿ ಒಂದು. 
ನೈರ್ಮಲ್ಯ: ಅಸೂಯೆ ಮೊದಲಾದ ಮಲಗಳಿಲ್ಲದಂತೆ ಮಾಡಿಕೊಳ್ಳು | |. ಅಂತೆರಾಳೆ: ೧. ಹೃದಯಕಮಳಮಧ್ಯದ ಅಂತರಾಳದ ಏಕಪೀಠದ 
ವುದರ ಪೆಸರು ಅಂತರಶೌಚನೆನಿಸುವುದು (ಮುಮುಕ್ಷು. ೨). 25| ಸಿಂಹಾಸನದ ತೆಆಹ ಕೊಡು ಕೂಡಲಸಂಗಮದೇವಾ (ಬಸವ. ೮೪೪); 
[ಅಂತರ * ಶೌಚ] ಅಂತರಾಳದೊಳಿರ್ದ ವಿಭಕ್ತಿಯೆಲ್ಲಂ ಫೋಕುಂ (ಶಮದ. ೧೬೨ ವೃತ್ತಿ). 


ಅಂತೆರಸ್ಕ (ಗು). ಒಳಗಿರುವ : 'ಜಿನಚಂದ್ರಕುಮಾರಂ ಕ್ಲೀರನೀರಪೂರ 
ಪ್ಲವಾಂತರಸ್ಥಂ ಪೋಲ್ತಂ ಕನಕರುಚಿಯಿಂದಮಾ ಪಳಿಕಿನ ಕೊಡನೊಳ 
ಗಿರ್ದ ನಂದದೀವಿಗೆಯಿರವಂ (ಶಾಂತಿಪು. ೧೦-೪೨). [ಸಂ.] 

ಅಂತರಾಂತರ (ನಾ). ೧. ನಡುನಡುವೆ: ಆ ಜಂಬೂದ್ವೀಪದ ನಟ್ಟಿ [30 
ನಡುವೆ .. . ಅಂತರಾಂತರ ನಿರಂತರ ಕಾಂತ ಸೋಮ ಯಮ ವರುಣ 
ಕುಬೇರ ಪ ಪ್ರಮುಖ ಲೋಕಪಾಲಾಭಿಯೋಗ್ಯ ದಿಗ್ಗ ಜೇಂದ್ರ ದೇವ ವಿಹಾರ 
ಪ್ರಾಸಾದಾಭಿರಾಮಮುಂ (ಆದಿಪು. ೧-೪೯ ವ); ಏಂ ee ಮುರಾರಿ 
ಯೆಡೆಯೊಳ್‌ ದ್ವಾರಪಾಲಕರ್‌ ತಡೆಯರೊರ್ವರುಮಂತರಾಂತರದೊಳು 
(ಜೈ ಮಿಭಾ. ೬-೪೨). ೨. ಆಂತರಿಕವಾದ ಸಾಮರ್ಥ್ಯ: ಅನೆಯ್ಕೆ |35 
ತಂದು ಅವಗಡಿಸಿ ಮಾಡುವ ಪರಯನೆಲ್ಲನನಆದು ಮುಳಿಸಿಂದುಪಾಯದ 
ತನಕದಿಂ ತನ್ನಂತರಾಂತರವಂ ವಿಚಾರಿಸದೆ (ಬಸಪು. ೧೮-೪೩, ೪೪). 

[ಅಂತರ ಅಂತರ] 

ಅಂತರಾಟ (ನಾ). ೧. ಅಂತರಾಳ; ಗಗನ; ಎತ್ತರದ ಪ್ರದೇಶ: 
ಕೆಂಪನೆ ಹೆಣ್ಣಿಗು ಸಂಪಗೆ ಹೂವಿಗು ಅಂತರಾಟದ ದೋರಹುಣಿಸೆಯ | 49 
ಹಣ್ಣಿಗು ಎಂಥೋರು ಬಾಯಿ ಬಿಡುವರು (ಹೆಮಪ. ೨೨-೮). ೨. ಯಾವ 
ಆಸರೆಯೂ ಇಲ್ಲದೆ ನೇತಾಡುತ್ತಿರುವ ಸ್ಥಿತಿ: ಎಂಥೆಂಥವರಿಗೋ 
ಅಂತರಾಟ ಕಾಲು ಮುರಿದವರಿಗೆ ಕೈಲಾಸವಂತೆ (ಗಾದೆ). 

[ಸಂ. ಅಂತರಾಲ] 

ಅಂತರಾತ್ಮ (ನಾ). ೧. ಜೀವಾತ್ಮ. ೨. ಹೃದಯ ಮಧ್ಯವರ್ತಿಯಾದ |45 

ಬ್ರಹ್ಮವಸ್ತು; ಪರಮಾತ್ಮ: ಜೀವಾತ್ಮ - ಅಂತರಾತ್ಮನ ಸುದ್ದಿಯ ಬೆಸ 


೩. ಅವನ ಈ ನುಡಿಗಳ ಪ್ರತಿಧ್ವನಿಯು ಅವಳ ಭಾವಾತುರವಾದ ಹೃದ 
ಯದ ಅಂತರಾಳದಲ್ಲಿ ಏಳುತ್ತಿತ್ತು (ಸರಿಣೀ. ೩೭). [ಸಂ.] 

ಅಂತರಾಳ “ಅಂತರಾಲ' ನೋ. 

ಅಂತರಾಳಿಕೆ (ನಾ). ಒಳಆಡಳಿತದ ಪ್ರದೇಶ (?) : ಹೆಗ್ಗಡೆ ಸಿರಿ 
ಯಣ್ಣಂ ತನ್ನಂತರಾಳಿಕೆಯ ಮೂಲೆವರ್ರ ಮುಖ್ಯವಾಗಿ ಹೆಜ್ಜುಂಕದಧಿ 
ಕಾರಿ ಚಾವುಂಡರಾಯನಂ (ಮೈಆರಿ. ೧೯೨೯, ೬೨-೧೦ ; 1319), 

[ಅಂತರ + ಅಳಿಕೆ) 

ಅಂತರಿಶ್ಲ(ನಾ). ೧. ಆಕಾಶ: ಸಮಸ್ತ ಸುರಗಣಂ ನೆರೆದು ಬಂದಂತರ್ಹಿತ 
ರೊಪದಿಂದಂತರಿಕ್ಷದೊಳ್‌ (ಜಗನಿ. ೨೨೯೫ ವ). ೨. ಭೂಮಿಗೂ 
ಆಕಾಶಕ್ಕೂ ನಡುವಣ ಪ್ರದೇಶ; ಅಂತರಾಳ. ೩. ನಿಲುಕದಷ್ಟು 
ಎತ್ತರ: ಅವನು ಅಧಿಕಾರಕ್ಕೆ ಬಂದ ಈಚೆಗೆ ಅಂತರಿಕ್ಷದಲ್ಲಿದ್ದಾನೆ 
(ರೂಢಿ). [ಸಂ.] 

ಅಂತರಿಕ್ಷನಿಮಿತ್ತ (ನಾ). ಆಕಾಶದಲ್ಲಿ ಗ್ರಹ ನಕ್ತತ್ರ ಮೊದಲಾದವು 
ಗಳ ಸ್ಥಿತಿ ಚಲನಾದಿಗಳ ಆಧಾರದಿಂದ ತಿಳಿದುಕೊಳ್ಳುವ ಶಕುನ: 
ಚಂದ್ರಾದಿತ್ಯಗ್ರಹನಕ್ಷತ್ರಂಗಳಂ ನೋಡಿ... ಪೇಳ್ವುದಂತರಿಕ್ಷನಿಮಿತ್ತ 
ಮೆಂಬುದು (ಶ್ರಾವಕಾ. ೯೩-೨೦). [ಅಂತರಿಕ್ಷ * ನಿಮಿತ್ತ] 

ಅಂತರಿತ (ಗು). ೧. ಬೇರ್ಪಡಿಸಲ್ಪಟ್ಟ; ಸ್ಥಳಾವಕಾಶ ಪಡೆದ: 
ಲಕ್ಷಯೋಜನಾಂತರದೊಳೊಂದೊಂದೋರೊಂದು ರಜ್ಜುಪ್ರಮಾಣಾಂತರಿ 
ತಂಗಳಕ್ಕುಂ (ಶಾಂತಿಪು. ೭-೮೪ ವ). ೨. ದೂರ ಗೊಳಿ ಸಲ್ಪ 
೩. ಮರೆಯಾದ ; ಒಳಗೆ ಹುದುಗಿದ. ೪. ತಡೆಹೊಂದಿದ. [ಸಂ.] 


ಹ ೨೨೨ ಚಂ ೨೨ ಆ ಜರದಾ 


ಅಂತರಿತೆ 


ಅಂತರಿತೆ (ನಾ). ದೂರಮಾಡಲ್ಪಟ್ಟವಳು; ಅಗಲಿಕೆ ಹೊಂದಿದವಳು: 
ಆತ್ಮವಲ್ಲಭಾಂತರಿತೆಯನೆನ್ನ ನಣ್ಣ ಬೆಸಗೊಳ್ಳುದೆ ಪೇಲಕ್ವಿನೆ ತತ್ವಸಂಚಮಂ 
(ಕಾದಂಪೂ. ೭೦೪). (ಸಂ. ಅಂತರಿತಾ] 

ಅಂತರಿಸು (ಕ್ರಿ). ೧. ನಿಂತುಹೋಗು : ಅನ್ತಾ ಧರ್ಮಂ ಬಹುಕಾಲಾಂ 
ತದೊಳನ್ನರಿಸಲದನೆ ಬಲ್ಲಾಳಮಹೀಕಾಂತಾಮಾತ್ಯಂ ಸ್ಥಿ ರಮಪ್ಪಂತು 
ಫುನರ್ದ್ವತ್ತ ಮಾಗಿ ನಿನಯದಿನಿತ್ತಂ (ಮೈಆರಿ. ೧೯೩೫, ೪೯-೮೫ ; 950) ; 
ತನ್ನ ತಪ ಹರಿಪದ ಸಮಾರಾಧನೆಗಳಂತರಿಸಿದವು (ನಿಭಾಗ. ೫-೮-೩೧). 
೨. ಮರೆಯಾಗು ; ಕಾಣಿಸದೆ ಹೋಗು : ಕಿಜಕಿದು ಪೊಟ್ಟು ಶೋಕಾನು 
ಬಂಧದೊಳ್‌ ಕೋಪಾನುಬಂಧಮುಂ ಸಮರಾನುಬಂಧಮುಮಂತರಿ 
ಸಿರ್ದು (ಗಮಾಯು. ೪-೧೩ ವ) ; ಮಡಿದ ಕರಿಗಳ ಮಗ್ಗುಲೊಳ್‌ ಕೆಲರಡಗಿ 
ಹರಣವನುಳುಹಿಕೊಂಡರು. .. ಕಡಿದು ಬಿದ್ದಿಹ ಮುಂಡಗಳ ಯೆಡೆಯೆಡೆ 
ಯೊಳಂತರಿಸಿದುದು ಕೆಲಬರು (ಳೋಗಯ. ೨೫-೬೮). ೩. ಒಳಕ್ಕೆ ಬರು; 
ಒಳಹೊಗು : ಎಲ್ಲರುಮವಂ ಮೆಟ್ಟಬರೆ ಕೆಲರ್‌ ವಿವೇಕಿಗಳಪ್ರಾಸುಳ 
ಮೆಂದು ಮೆಟ್ಟ ಬರಲೊಲ್ಲದೆ ಪ್ರಾಸುಕನಪ್ಪ ಮಾರ್ಗದೊಳವರಂತರಿಸೆ 
ನೀಮಿವರಂತೇಕೆ ಬಂದುದಿಲ್ಲೆನೆ (ಚಾವುಂಪು. ೭೩). ೪. ಭೇದಿಸು; 
ಛಿದ್ರಿಸು: ತಡೆಯದೆ ಗಜಮಸ್ತಕವೆಚ್ಚು ಹಾವಿನ ಹೆಡೆಯನಂತರಿಸಿ 
ಸೀಳ್ಲಿ ಕ್ಕಿ ಬಿಡಯವಿಲ್ಲದೆ ತಂದದ್ವಿತಯರತ್ನಂಗಳ ತಡೆಯದೆಲ್ಲವ ಕೊಟ್ಟ 
ರವಗೆ (ಮೋಹತ. ೧೯-೫೮). ೫. ಬಿಡು; ತ್ಯಜಿಸು: ಆಯುಧವಿಕ್ಕಿ 
ದವಂಗೆ ವೀರದ ಮಾತೇಕೆ? ಲಿಂಗವಂತರಿಸಿದವಂಗೆ ಒಳುನುಡಿಯೇಕೆ ? 
(ಬಸವ. ೬೩೨) ; ನಿಯತಂ ಬೇಸಗೆಯೊಳ್‌ ಬಯ್ಗೆಯುಮಾ ಪಗಲು 
ಮೊಂಡು ದೆವಸಮಂತರಿಸದೆ ಮಾಗಿಯೊಳಬ್ಬ ಕಾಲದೊಳ್‌ ಭೂಮಿಯೊಳಂ 
ಪದನಟ್‌ತು ನೀರನೆತ್ತುಗೆ ಬಲ್ಲರ್‌ (ಲೋಕೋಪ. ೬-೮); ನಿರುತವಾದೆಮ್ಮ 
ವ್ರತವನಂತರಿಸದೊಬ್ಬಳ ಹಾಲನಗಜಾನವರನಿವಾಸಕ್ಕೊಯ್ದು ಶಂಭುವಿಗುಣ 
ಬಡಿಸು ಕಂಡ (ಬಸಪ. ೧೪-೩); ಅಳಟಾ ಸತ್ತಡಿವನೆಂದುದಿಸುವನು 
ಬಳಿಕೆನ್ಮು ರಘುಪತಿಯಾ ಒತ್ತ ಬರದಾಹವಕೆ ತನುವನು ತೆತ್ತು ನಿಲುವವ 
ರಾರು ನೆಜ್‌ ದುರ್ವೃತ್ತತನನಿದು ನಮ್ಮುಡೆಂದಂತರಿಸಿದನು ಹನುಮ 
(ತೊರರಾ. ೫-೨-೪೯). ೬. ತಡಮಾಡು ;; ವಿಳಂಬ ಮಾಡು ; ತಡೆ 


ದಿರು: ಇಂತೊರೆದು ಮೃದುಶಿರೀಷಸುಮಾಂತದವೋಲ್‌ ಸೂಕ್ಷ್ಮಮೆ | 


ನಿಪ ತುಪ್ಪುಬ ತತಿಯಿಂ ದಂತುರಮಾದೆನ್ನಂಗಮನಂತರಿಸದೆ ಕರದಿನೆಲ 
ವಿದಂ ಮನದಲಲಿಂ (ಇಾದಂಉ. ೩೩೦) ; ಕೆಲದ ನೆಲದರಸುಮಕ್ಕಳ 
ನಲಂಘ್ಯೈಬಲರಂ ತಗುಳ್ಳು ಕಳೆದೊಂದೆಡೆಯೊಳ್‌' ನೆಲೆನೀಡು ಮಾಡಿ 
ನಿಮ್ಮಂ ಬಲಭದ್ರಂ ತರಿಸದಿನಿಸನಂತರಿಸುವನೇ (ಪಂರಾಮಾ. ೬-೧೭೩); 
ತೊರೆದ ಕುಚಂಗಳಿಂದೆ. ಕೊಣಸಂ ನಸೆಯಿಂ ಮೃಗಮಂ ಕುರಂಗಿ ಸಾರ್ತ 
ರಲೆಡೆಗೊಂಡು ಭಲ್ಲದಿನೆರಲ್ಳ ಡಿಯಾಗಿ ಕಿರಾತನೆಚ್ಚೊಡಂತರಿಸದೆ ಪುಲ್ಲೆ 
ಸಾರ್ಚಿ ಮಗನಂ ಮೊಲೆಯಂ ನೆರೆದೇಣನಂ ಬಜಕಿಕ್ಕೆರಡುಡಿಯಾಯ್ತು 
ಕೇವಲಮೆ ದೇಹಿಗೆ ಸಂಸೃತಿಮೋಹಬಂಧನಂ (ಜಗನಿ. ೧೬-೨೨); ಇಂದು 
ತನಕ ಶ್ರೀಕಾಂತೆಗೆ ತನುಜೋದಯವು ಅಂತರಿಸಿದುದಿನ್ನು ಜನಿಯಿಸುನನು 
ನೃಪಕಾಂತ ಕುಮಾರ ಚಂದ್ರಮನು (ಚಂಪ್ರಸಾಂ. ೪-೧೮). "ಅಂತರ 
ಮಾಡು? ಪರಾ. ೩. ನಷ್ಟವಾಗು ; ಇಲ್ಲದಂತಾಗು ; ತೀರಿಹೋಗು: 


ಚಿತ್ತನಿಸು ಭೂಪಾಲ ಪಾಂಡವರತ್ತ ವನವಾಸಕ್ಕೆ ನಡೆಯಲ್ಫಿತ್ತ ಬಂದೆವು |40 


ಮುನ್ನಿನೋಲಗವಂತರಿಸಿತಾಗಿ (ಕುವ್ಯಾನಿ. ೧-೧೮) ; ದಾರಿಯಲಿ ತಸ್ಕರರು 
ಸುಲಿದಾ ನಾರಿಯರನೆಳದೊಯ್ಯ ಲರ್ಜುನ ವೀರತನವಂತರಿಸಿ ಚಿಂತಿಸಿ 
ವ ವೊ ಬ್ಬನೇ ಬರುತ (ನಿಭಾಗ. ೧೧-೩೬-೮೮) ; ತೆಜನಿದೀಗರ್ಜುನನು 
ಪಾಯದಿ ಹರಣ ತನಗಂತರಿಸುವನ್ನೆ ಗಮಜಕಿವಿನಿಂ ಸಲಹುವೆನು( ಕೋಗಯ. 
೨೦-೩೨) ; ಧರೆಯೊಳೀ ಕೃತಿಯ ದೋರ್ಬಲಿಯೆಂಬ ಕನಿ ತಾನು ವಿರಚಿಸಿ 
ತುದಿಯೊಳಂತರಿಸೆ ತರಳನಹುದು ನಾನು ನಾಯಕಾತಿಶಯವೆತ್ತಿರೆ ಪೇಳೆ 


[30 


ಅಂತರ್ಗತಧ್ಯಾನಿ 


ನಿದ ಪೂರ್ತಿಯಾಗಿ (ನಾಗಕು. ೩೨-೧೯೮) ; ಇರುತಿರೆ ದಾಸಿ ಅಂತರಿಸಿ 
ಪೋದಳು ಬಾಲ ಪರಪುಟ್ಟಿನಾದುದ ಕಂಡು (ಚಂದ್ರ ಹಾ. ೧-೨೭). 
೮. ನಡುವೆ ಜಾಗವನ್ನು ಬಿಡು; ಅವಕಾಶ ಮಾಡಿಕೊಡು: ಆ 
ತಮಮಂ ಕಿಡಿಸಲ್‌ ಸಂಜಾತನಯಂ ಬಗೆದು ತದ್ದು ಹಾಭಿತ್ತಿ ಗಳೊಳ್‌' 
ಎರಡಜಕೊಳಂ ಚಂದ್ರಾದಿತ್ಯರನಾಗಳ್‌ ಬರೆದು ಕಾಕಿಣೀರತ್ನದೊಳಂ ಸ್ಫುರಿ 
ತಮಣಿರತ್ನ್ನದೊಳಮಂತರಿಸುತ್ತುಂ ಯೋ ಜನಕ್ಕೆ ಬರೆದೊಂದೊಂದಂ 
ಬಿಸಿಲಂ ಬೆಳ್ಹಿಂಗಳುಮಂ ಪಸರಿಸೆ ಕಟ್ಟಲೆ ತೆರಳು ತೂಳ್ತೊಡೆ (ಅದಿ. 
೧೩-೪೮, ೪೯,೫೦); ನೆರೆದು ಬರುತಿಹವರ್ಗಳೆಲ್ಲಂತರಿಸಿ ದಾರಿಯನೀಯೆ 
ಧೀರರು ವುರವಣಿಸಿ ವೀರಾವತಾರರು ಮೂವರೈತರಲು (ಬಸಪು. ೬೧-೨೪). 
೯. ಅವಕಾಶ ಮಾಡಿಕೊ : ಅನುನಯವನಂಗೀಕರಿಸಿ ನೃಪಜನ ಸರಾ 
ಗದಿನಂತರಿಸಿ ಕುಳ್ಳಿರ್ದುದಲ್ಲಲ್ಲಿ (ತೊರರಾ. ೧-೧೫-೩೧). ೧೦. ಮರೆ 
ಮಾಜು : ಇಂತಿರುತಿರಲ್ಕೆ ಕೌಂಡಿನ್ಯನೆಂಬೊರ್ವ ಮುನಿಪಂ ತನ್ನ ಮನೆಗೆ 
ಬರಲಾತನಂ ಸತ್ಯರಿಸಿ ಚಿಂತೆನೆತ್ತಿರಲವನಿದೇನೆಂದು ಬೆಸಸೊಂಡೊಡವಳ 
ಪ್ರತಿಕೂಲತೆಯನು ಅಂತರಿಸದೆಲ್ಲಮಂ ಸೇಳ್ಪೊಡೆ (ಜೈಮಿಭಾ. ೧೦-೨೫). 
೧೧. ದೂರ ಸರಿ: ಬರಲು ಕಂಡಡೆ ವಂದಿಸುತಲಂತರಿಸಿ ಮಿಗೆ ಹತ್ತಿರವೆನಿ 
ಸದತಿತರದ ದೂರವ ಸಾರದೀ ಪರಿ, . . ಬೆಸಸಿದನರವರಿಸದಾ ಕ್ಷಣಕೆ 
ಮಾಡುವನವನೆ ಸೇವಕನು (ಕುವ್ಯಾಉ. ೩-೧೦೬). ೧೨. ಆಶ್ರಯಿಸು : 
ಸಂತವಿಸಿ ದೇವಿಯರ ಬಳಿಕಾಕಾಂತೆ ಕಾಪಿನ ನಾರಿಯರು ಸಹಿತಂತರಿಸಿದಳು 
ನಿದ್ರೆಯನು (ತೊರರಾ. ೫-೩-೭೩). [ಅಂತರ -ಇಸ್ಕು] 
20| ಅಂತರೀಕ್ಷಣೆ (ನಾ). ಒಳಹೊಕ್ಕು ನೋಡುವುದು; ಒಳನೋಟ: 
ವಸ್ತುಸಾಕ್ಸಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ(ಮಂಕುಕ.೬೫). 
[ಸಂ. ಅಂತರೀಕ್ಷಣ (ಅಂತರ್‌ + ಈಕ್ಷಣ)] 
ಅಂತರೀಪ (ನಾ). ದ್ವೀಪ; ನೀರು ಸುತ್ತುವರಿದ ನಡುಗಡ್ಡೆ : ಕರಟ 
ವ್ಯೂಹಾಂತರೀಪಂ ತುರಗಬಲತರಂಗಂ . . . ಸೈನ್ಯಾರ್ಣವಂ (ಜಗವಿ. 
೧೬-೬೯). ([ಸಂ.] 
ಅಂತರೀಯ (ನಾ). ೧. ಉಡಿಗೆ. ೨. ಒಳ ಉಡಿಗೆ; ಉಳ್ಳುಡೆ. 
೩. ನಡುವಿನ ಕೆಳಕ್ಕೆ ಉಡುವ ವಸ್ತ್ರ: ನಾಭಿವಿಲಂಬಮಾನಲಂಬಸ್ತನ 
ವಿಸ್ರಸ್ತಾಂತರೀಯೋತ್ತರೀಯ ವೃದ್ಧಧಾತ್ರೀ ನರ್ತನ ನಿರೀಕ್ಷಣ ಜನತಾ 
ಜನಿತ ಹಾಸನಿವಾಸಮುಂ (ಆದಿಪು. ೮-೩೫ ವ); ಗಠಿಗಾತರಂಗತರಳ 
ದುಕೂಲ ವಸನಾಂತರೀಯೋತ್ತರೀಯಂ ಅಭಿನವ ಸುಜಾತ ಪಾರಿಜಾತ 
ಸುಮನಶೈೇಖರಂ (ಶಾಂತಿಪು. ೭-೧೩ ಎ). [ಸಂ.] 
ಅಂತರ್ಗಡು (ಗು). ೧. ಒಳಗೆ ಹುಳುಗಳುಳ್ಳ ; ಹುಳು ತುಂಬಿದ. 
೨. ಕೆಲಸಕ್ಕೆ ಬಾರದ ; ನಿರರ್ಥಕ: “ಅಂತರ್ಗಡುಯೆಂಬುದು ಅಪ್ರ 
ಯೋಜನಂ* (ಹಲಾಯು. ೧೨೭-೮೯). 
35 | [ಸಂ. (ಅಂತರ್‌ * ಗಡ್ಕು)] 
! ಅಂತರ್ಗತ (ಗು). ೧. ಒಳಕ್ಕೆ ಹೋದ; ಒಳಹೊಕ್ಕು. ೨. ಒಳಗೆ 
ನೆಲಸಿದ ; ಒಳಗಿರುವ. ೩. ಬಚ್ಚಿಟ್ಟ; ಮುಚ್ಚಿಟ್ಟ; ಒಳಗೆ ಅಡಗಿದ. 
೪. ಮರೆಯಲ್ಪಟ್ಟ ; ಜ್ಞಾಪಕ ತಪ್ಪಿದ. (ನಾ). ೫. ಮನಸ್ಸಿನ 
ಒಳಗಡೆ: ಇವಳ್‌ ಪರಪುರುಷಾಪೇಕ್ಷಣಿಯಕ್ಕುಮೆನುತುಮಂತರ್ಗತ 
ದೊಳ್‌. ... ಎಯ್ದೆ ವಂದಾಗಳ್‌ (ಸುಕುಮಾ. ೭-೨೦, ೨೧); ಸಂಸ್ಕಾರ 
ಶತೇನಾಪಿ ನ ಗೂಧಃ ಕುಂಕುಮಾಯತೇ . . . ಎಂಬಿದಂ ತನ್ನಂತರ್ಗತ 
ದೊಳೆ ಬಗೆದು (ಸುಕುಮಾ. ೨-೭೧). [ಸೆಂ. (ಅಂತರ್‌ + ಗತ)] 
ಅಂತರ್ಗತಧ್ಯಾನಿ (ನಾ). ಮನಸ್ಸಿನಲ್ಲಿಯೇ ಧ್ಯಾನಮಾಡುತ್ತಿರುವ 
ವನು: ವಿಗತೇಂದ್ರಿಯಾದಿ ಮನೋನಿಷಯನಭವನನವರತಾಂತರ್ಗತ 
ಧ್ಯಾನಿ ಉಗ್ರಲೋಚನನಚಳಭಕ್ತಗಣಾಗ್ರಗಣ್ಯನು (ಬಸಪು. ೫೩-೧, ೨). 
[ಸಂ. ಅಂತರ್ಗತಧ್ಯಾನಿನ್‌ ( ಅಂತರ್ಗತ * ಧ್ಯಾನ * -)) 


[oe] 
ಲ 


25 


45 


ಅಂತರ್ಗತಭೇದ ೩೪ ಅಂತರ್ಭಾನವಷಹ್ಲಿ 


ಅಂತರ್ಗತಭೇದ (ನಾ). ೧. ಒಳಗಿನ ವ್ಯತ್ಯಾಸ; ಒಳಭೇದ.| | ಅಂತರ್ಧನ (ನಾ). ಸ್ವಂತದ ಆಸ್ತಿ ; ಖಾಸಗಿ ಆಸ್ತಿ (?): ವನನಿಧಿ 
೨. ಒಳಗೆ ಕಾಣಬರುವ ವಿಭಾಗ: ಮುಂತಣ ಲಕ್ಷಣಲಕ್ಷ್ಯಯುಗಾಂ ಯೊಳೆನಗೆ ಕೆಯಾ ರ್ದನಿತಂ ವಸ್ತು ಗಳನುಟ್‌ ಪದೋಲಗಿಸಿದೇನ್ನೈನಗದುನೆ 
ತರ್ಗತಭೇದಮಕ್ಕು ಮಾ ವ್ಯತಿರೇಕೆಂ (ಕವಿರಾ. ೩-೩೮). | ದಿವ ಮಂತರ್ಧನಕ್ಕೆ ಭವದವಧಿಬೋಧಮತಿಶಯಬೋಧಾ (ಶಾಂತಿಪು. 
[ಅಂತರ್ಗತ + ಭೇದ] | | ೧೦-೧೭೭). "ಬಾಹ್ಯಧ ನ? ಪರಾ. (ಸಂ. (ಅಂತರ್‌ ಧನ)] 


ಅಂತರ್ಗತೆಸ್ವನ (ನಾ). ಒಳಗೇ ಹುದುಗಿದ ಧ್ವನಿ: ರ 5! ಅಂತರ್ಧಾನ (ನಾ). ಕಣ್ಮರೆಯಾಗುವುದು ; ಅದೃಶ್ಯವಾಗುವುದು ; 
ರ್ಗತಸ್ವನೇ? (ಶಮಧಾ.). [ಅಂತರ್ಗತ * ಸ್ವನ] ಮಾಯವಾಗುವುದು : ತಲೆಯೊಳ್‌ ಕಯ್ಯನಿಟ್ಟು ಶಶಿಶೇಖರಂ ನೆಟ್ಟ 
ಅಂತಗೃ ೯ಹ (ನಾ). ಮನೆಯ ಒಳಭಾಗ; ಒಳಗಿನ ಕೋಣೆ: ನಂತರ್ಧಾನದೊಳ್‌ ಸಂದನೀಶ್ವರಂ a 00 ; ಆ ದವ್ಯ 
ಚನನ ಒಡನೆಯೇ ನನ್ನ ಅಂತಗೃ ೯ಹಕ್ಕೆ ಬರಹೇಳಿ ಕಳುಹು ಪುರುಷಂ ಆಂತಕ್ಕೆ ಎಂದೊಂದು ಫಲಮುನನುಗ್ರಹಿಸಿ ಅಂತರ್ಧಾನಮಾದೆಂ 
(ಸುಗುಗಂ. ೪೫-೧೭). (ಸಂ. (Gee + ಗೃಹ] | ತೆಯುಂ ಕನಸುಗಂಡೆಟ್ಟತ್ತಳ್‌ (ಅದ್ಭುತ. ೫-೪). ಅಂತರ್ಧಾನವಾಗು - 
ಅಂತರ್ಜಕರ (ನಾ). ಹೊಟ್ಟಿ. (ಸಂ. (ಅಂತರ್‌ + ಜಠರ)] 1 ಕಣ್ಮರೆಯಾಗು ; ಅದೃಶ್ಯವಾಗು: ಆ ರಾಜನು ನೋಡುತ್ತಿದ್ದ 
ಅಂತರ್ಜಲೀಯ (ಗು). ೧. ನೀರಿನ ಒಳಗಡೆಯ. ೨. ನೀರಿನ ಒಳ ಹಾಗೆಯೇ ನಾರದಮಹರ್ಸಿ ಅಂತರ್ಧಾನವಾದನು (ರೂಢಿ). [ಸಂ.] 
ಗಡೆ ಜರುಗುವ: ಅಂತರ್ಜಲೀಯ ಛಾಯಾಗ್ರಹಣವೂ ಮತ್ತೊಂದು ಅಂತರ್ಥಿ (ನಾ). ೧. - ಅಂತರ್ಧಾನ. ೨. ಅಡಗಿಕೊಂಡಿರುವುದು ; 
ವಿಚಿತ್ರವೇ ಸರಿ (ವಿಜ್ಞಾನಿ. ೧೫). [ಸಂ. (ಅಂತರ್‌ + ಜಲ * -)] ಬಚ್ಚಿಟ್ಟುಕೊಂಡಿರುವುದು. ೩. ಅಡಗಿಕೊಂಡಿರುವವನು; 
ಅಂತರ್ಜಾಶೀಯ (ಗು). ಬೇರೆ ಬೇರೆ ಜಾತಿಗಳ ನಡುವಣ : ನಮ್ಮ ಗುಟ್ಟಾಗಿ ನೆಲಸಿದವನು: ಪೃಥ್ವೀಪಾಲ ಭೂಪಾಲಂ ಭವದೀಯ 
ದೇಶದಲ್ಲಿ ಇತ್ತೀಚೆಗೆ ಅಂತರ್ಜಾತೀಯ ವಿವಾಹಗಳು ಹೆಚ್ಚಾಗಿ ನಡೆಯು |15 ದೇಶಾಸನ್ನಸ್ಥಿತಂಗಳಪ್ಪ ಪನ್ನೆರಡುಂ ಮಂಡಲಂಗಳೊಳಂತರ್ಧಿಯುಂ 
ತ್ತಿವೆ (ರೂಢಿ). [ಸಂ. (ಅಂತರ್‌ +೬ ಜಾತಿ * -)] ಮಿತ್ರದ್ವಿತಯದೊಳ್‌ ಕೃಶ್ರಿಮಮಿತ್ರನುಂ . . . ಆಗಿರ್ಪಂ (ಚಂದ್ರಪು. 
ಅಂತರ್ಜ್ಕೊಶಿ (ನಾ). ಒಳಗಿರುವ ಬೆಳಕು; ಒಳದೀಪ: ಪಳುಕು ೯-೧೧೭ ನ). [ಸೇಂ.] 
ಗೊಡದೊಳಗೆ ಪೊಜಗುಜ್ವ್ಜಳಿಪಂತರ್ಜ್ಕೊೋತಿಯಂತಿಕೊಳಗಂ ಪೊಜಗ೦ಂ ಅಂತರ್ಧೂಪ (ನಾ). ಶಿವಲಿಂಗವಿರುವ ಪಾಣಿಬಟ್ಟಲಿನ ಒಳಗೆ 
ಬೆಳ ಪ ಮನೋಮಧ್ಯಸಮುಜ್ವಳಲಿಂಗಮನರಸನಳ್ಯಲಂ ಜಾನಿಸಿದಂ ಹಾಕುವ ಧೂಪ (3): ಚೆನ್ನೆಸೆದು ಮಹಿಷಾಕ್ಷಿಗುಗ್ಗುಳವನ್ನೆ ಧೂಪಿಸಿ 
(ರಾಜಕೇ. ೧೩-೫೫). 20 ಸೋಮಧಾರಿಗೆ ತನ್ನ ತೂಕವನಿಕ್ಕಿಯಂತರ್ಧೂಪವಂ ಕೊಟ್ಟು (ಬಸಪು. 
[ಸಂ. ಅಂತರ್ಜ್ಕೊತಿಸ್‌' (ಅಂತರ್‌ + ಜ್ಯೋತಿಸ್‌)] ೪೩-೨೦). [ಸೆಂ. (ಅಂತರ್‌ ೬ ಧೂಪ)] 
ಅಂತರ್ದಾಹ (ನಾ). ಒಳಗಿನ ಬೇಗೆ, ಸಂತಾಪ. ಅಂತರ್ನಾಟಕ (ನಾ). ಒಂದು ನಾಟಕದೊಳಗೆ ಅದರ ಅಂಗವಾಗಿ 
[ಸೆಂ. (ಅಂತರ್‌ + ದಾಹ)] |. ಬರುವ ಉಪನಾಟಕ : ಭವಭೂತಿಯ ಉತ್ತರರಾಮಚರಿತದ ಏಳನೆಯ 
ಅಂತರ್ದಾಹಕ (ನಾ). ಒಳಗೊಳಗೇ ಬೆಂಕಿ ಹಚ್ಚುವವನು ; ಅಂತ ಅಂಕದಲ್ಲಿ ಒಂದು ಅಂತರ್ನಾಟಿಕ ಬರುತ್ತದೆ (ರೂಢಿ). "ಗರ್ಭಾಂಕ' 
ರಂಗಕ್ಕೆ ಸೇರಿದಂತೆ ಇದ್ದುಕೊಂಡು ಬ್ರೋಹಮಾಡುವವನು : [ಚ| ಪರಾ. (ಸಂ. (ಅಂತರ್‌ + ನಾಟಕ)] 
ಕೃತಕ ಮಾಯಾಜಾಲರನು ಕಾಹುರರನಂತರ್ದಾಹಕರ ಶಕರ. ..ನೀನಾ| | ಅಂತರ್ನಿಯುಕ್ತೆ (ನಾ). ರಾಜನ ಅಂತಃಪುರದ ಮುಖ್ಯಾಧಿ 
ಳಿಗೊಂಬೆಯೊ (ಕುವ್ಯಾಸ. ೧-೬೦). (ಸಂ. (ಅಂತರ + ಭಾ! ಕಾರಿ (?) : ಜಗತೀಶಂ ನೋಟ್ಟಿ ಕಣ್ಣಂ ನುಡಿವ ದನಿಗಮಿಂಬಾಗಿ 
ಅಂತರ್ದೃಷ್ಟಿ (ನಾ). ತನ್ನ ಒಳಗನ್ನು ತಾನೇ ಪರಿಶೀಲಿಸಿಕೊಳ್ಳುವ ಕುಳ್ಳಿರ್ದರಂದೋಳಿಗಳಿಂ ದಂಡಾಧಿಪರ್‌ ... ಸಾಮಂತರಂತರ್ಥಿ 
ದೃಷ್ಟಿ: ಪರಮಬ್ರಹ್ಮಶರೀರಪುಷ್ಟಿ ಜನತಾಂತರ್ದೃಷ್ಟ್ರಿ ಕೈವಲ್ಕಬೋಧ ಯುಕ್ತರ್‌ (ಅನಂಪು. ೨-೨೬). "ಅಂಶಸ್ಥಿತ' ಪರಾ. 
ರಮಾಮೌಕ್ತಿಕಹಾರಯಸ್ಟಿ (ಪಂರಾಮಾ. ೧-೬). 30 [ಸಂ. (ಅಂತರ್‌ * ನಿಯುಕ್ತ)) 
(ಸಂ. (ಅಂತರ್‌ + ದೃಷ್ಟಿ)] ಅಂತರ್ನಿಷ್ಠ (ನಾ). ಏಕಾಗ್ರವಾದ ಧ್ಯಾನದಲ್ಲಿ ತೊಡಗಿದ ವ್ಯಕ್ತಿ 
ಅಂತರ್ಜೀಶೀಯ (ಗು). ೧. ಬೇರೆ ಬೇರೆ ದೇಶಗಳಿಗೆ ಪರಸ್ಪರವಾಗಿ ಸುಲಭವಂತರ್ನಿಷ್ಮರಿಗೆ ನಿಷ್ಕಳ ನಿರೂಪನನಂತ ನಿಜ ನಿರ್ಮಳವೆನಿಪ 
ಸಂಬಂಧಿಸಿದ. ೨. ಒಳ ಪ್ರದೇಶದ. "ಅಂತರ್ಜೀಶೀಯ ಪತ್ರ' ಪರಮಾತ್ಮ ಚಿನುಮಯ ರೂಪ ತಾನೆಂದ (ಕುವ್ಯಾದ್ರೋ. ೩-೬೬). 
ನರಾ. [ಸಂ. (ಅಂತರ್‌ + ದೇಶ + -)] | (ಸಂ. (ಅಂತರ್‌ + ನಿಷ್ಠ)) 


ಅಂತರ್ಜೇಶೀಯಪತ್ರ (ನಾ). ಒಂದು ದೇಶದ ಎಲ್ಲೆಯೊಳಗಿನ |35| ಅಂತರ್ಬದ್ಧ (ನಾ). ಅನ್ಯೋನ್ಯಭಾವ (?): ದಾಯಿಗಕೊಳಂತರ್ಬದ್ಧ 
ಸ್ಥಳಗಳಿಗೆ ಮಾತ್ರ ಕಳಿಸಬಹುದಾದ ಪತ್ರ: ಅಂತರ್ಜೀಶೀಯ ವುಂಟೀ ರಾಯ ನಿನಗೆಂದ [ಪಾಕಾಂ. ಅಂತರ್ಭೆೇದವೇ ಭೂಪಾಲ ಕೇಳೆಂದ] 
ಪತ್ರದ ಒಳಗಡೆ ಏನನ್ನೂ ಇರಿಸಕೂಡದು (ರೂಢಿ). (ಕುವ್ಯಾಸ. ೧-೬೭). [ಸೆಂ. (ಅಂತರ್‌ + ಬದ್ಧ)] 

[ಅಂತರ್ದೇಶೀಯ + ಪತ್ರ] | ಅಂತರ್ಬಹೀರೂಪ (ನಾ). ಒಳಗಿನ ಮತ್ತು ಹೊರಗಿನ ಆಕಾರ: 

ಅಂತರ್ಜೇಹ (ನಾ). ಕರುಳು. [ಸಂ. (ಅಂತರ್‌ + ದೇಹ)] " ಅವುದಂತರ್ಬಹೀರೂಪದಿಂ ವಿಶದದರ್ಶನಾವಗಮ್ಯುಂ ಅದೆಲ್ಲಮುಸತ್ಕಾವ 


ಅಂತರ್ದ್ವ್ವಾರ (ನಾ). (ಮನೆಯ ಒಳಗಿನ) ರಹಸ್ಯವಾದ ಬಾಗಿಲು; |40, ಭಾಸಿ (ಆದಿಪು. ೨-೯ ವ). (ಸೆಂ. (ಅಂತರ್‌ + ಬಹಿಸ್‌ + ರೂಪ)] 


ಗುಪ್ತದ್ವಾರ. (ಸಂ. (ಅಂತರ್‌ + ದ್ವಾರ)] | ಅಂತರ್ಭಾವ (ನಾ).. ೧. ಒಳಗೆ ಸೇರಿರುವುದು. ೨. ಒಳಮನಸ್ಸಿನ 
ಅಂತರ್ದೀಪ (ನಾ). ದ್ವೀಪದ ಒಳಭಾಗ: ಅಪಾತ್ರದಾನಂ...| |, ಭಾವ: ಸ್ಥಾನರಕೆ ಜಂಗಮಕೆ ನೀನೇ ಜೀವಚೇಷ್ಟ ಕನವದಿರಂತರ್ಭಾವ 
ಅಂತರ್ದ್ವೀಪಂಗಳೊಳ್‌ ಕುಮಾನುಷತ್ವಮುಮಂ ಮಾಡುಗುಂ (ಆದಿಪು. | ವನು ನೆಜಕ ಬಲಿಯಲಾಗದು ಸಂಧಿಕಾರ್ಯದಲಿ (ಕುವ್ಯಾಉ. ೭-೧೦). 
೧೦-೧೦ ವ) ; ಪುರಮಂತರ್ದ್ವೀಪಮೆಂಬಂತಿರೆ. .. ಕೆಜೆದುದು ಬಹಳಾ ೩. ಅದೃಶ್ಯತೆ; ಮರೆಯಾಗುವಿಕೆ. [ಸಂ. (ಅಂತರ್‌ + ಭಾವ)] 
ಸಾರಮಂ ನೀರದೌಘಂ (ಚಂದ್ರಪು. ೪-೪೧). 45| ಅಂತರ್ಭಾನವಹ್ನಿ (ನಾ). ಅಂತರಂಗದ ಬೇಗೆ, ಸಂತಾಪ: 


(ಸಂ. (ಅಂತರ್‌ + ದ್ವೀಪ)] ನೀವಜಿಯಿರೇ ಹಿಂದೀಸು ಕಾಲದಲಿ ನೋವು ಬೇಜಕಿಲ್ಲೆ ನಗೆ ನಿಳಯಕೆ 


ಅಂತರ್ಭಾವಿ ೩೫ 


ನೀವು ಬಿಜಯಂಗೈವುದಂತರ್ಭಾನನಸ್ನಿಯನೇಕೆ ಬೆದಕುನಿರೆಂದನಾ ಭೂಪ i 
(ಕುನ್ಯಾಸ. ೧೨-೧೧). [ಅಂತರ್ಭಾವ + ವಹ್ನಿ] | | 
ಅಂತರ್ಭಾವಿ (ಗು). ಒಳಪಟ್ಟಿರುವ; ಒಳಗೆ ಸೇರಿಕೊಂಡಿರುವ : | 
ರೂಪರಸಗಂಧಸ್ಪರ್ಶನವಂತಂಗಳಪ್ಪು ಜಕಿಂ ಪೃಥಿನ್ಯಪ್‌ತೇಜೋವಾಯು | 
ಗಳುಂ ಮನಮುಂ ಪುದ್ಧಲದ್ರವೃದೊಳಂತರ್ಭಾವಿಗಳ್‌ (ತತ್ತ್ವಸ್ರ.೨೩೨). | 5 
[ಸಂ. ಅಂತರ್ಭಾವಿನ್‌ (ಅಂತರ್‌ ೬ ಭಾವ + -)] 
ಅಂತರ್ಭಾಸಿತ (ಗು). ಅಂತರಂಗದಲ್ಲಿ -ಪ್ರಕಾಶಗೊಂಡ: ಆ ಸಮರ್ಥ 
ಮುನೀಂದ್ರನಂತರ್ಭಾಸಿತಾತ್ಮಧ್ಯಾನಸುಖನಿನ್ಯಾಸದಿರಲಂಕದಲಿ ಬಿದ್ದುದು 
ಮಧುರ ಚೂತಫಲ (ಕುವ್ಯಾಸ. ೨-೪೦). [ಸೆಂ. (ಅಂತರ್‌ + ಭಾಸಿತ)] 
ಅಂತರ್ಭೂತ (ಗು). ಎ ಅಂತರ್ಭಾವಿ. (ಸಂ. (ಅಂತರ್‌ * ಭೂತ)] 1] 
ಅಂತರ್ಭೇದ (ನಾ). ೧. ಒಳಗಿನ ಭೇದ; ಒಳೆವಿಭಾಗ: ಕ್ಷೀರಗುಡಾ | 
ದೈಂತರ ರಸಾಂತರ ಜಾತ್ಕಂತರಮಪ್ಪಂತನಂತಮಂತರ್ಭೆೇದಂ (ಕನಿರಾ. 
೨೨೯೫). ೨. ಒಳಗಿನ ಭಿನ್ನಾಭಿಪ್ರಾಯ ; ಅಂತಃಕಲಹ : ಆಂತ | 
ರ್ಭೇದದೊಳಂತು ಛಿದ್ರಿಸಿದರಾ ಗಾಂಗೇಯರಂ (ಪಂಸಭಾ. ೧೨-೪೭). 
೩. ನಾಟುವುದು ; ಒಳಕ್ಕೆ ಚುಚ್ಚುವುದು: “ನಾಂಟು-ಅಂತರ್ಭೆದೇ? | 15 
(ಶಮಧಾ). (ಸಂ. (ಅಂತರ್‌ + ಚೀದ)] 
ಅಂತರ್ಮಣಿ (ನಾ). [ಗಜ] ಆನೆಯ ಕೊರಳಿನಲ್ಲಿ ಇರುವ ಒಂದು 
ಬಗೆಯ ಸುಳಿ (?): ಮಂಗಳವಸದನಂಗೊಂಡು ಪರಿಪೂರ್ಣಾಬ್ಧಕುಬ್ಬ 
ಶಿರೋದ್ಧರಣನಂ ವ್ಯೂಢಥೋರಸ್ಕನಂ ಪ್ರಭೂತಾಂತರ್ಮಣಿಯಂ ವಿಫುಳೋ 
ಚಿತಾಂಸನಂ...ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇನಂ ಪೊಜಮಟ್ಟಿ 20 
ನೇಜಕಿ ಜಯಮಂ ಜಯಪರ್ವತಯಾನನಾಗಮಂ (ಶಾಂತಿಪು. ೧೦-೧೪೨ ವ, 
೧೪೪). “ದೇವಮಣಿ' ಪರಾ. (ಸಂ. (ಅಂತರ್‌ + ಮಣ್ಯಿ)] 
ಅಂತರ್ಮಂಡಲ (ನಾ). ರಾಜ್ಯದ ಒಳಗಡೆ; ಒಳದೇಶ. 
25 
30 
೩-೩೭). ೨. ಧ್ಯಾನಾಸಕ್ತ. 
[ಸಂ. ಅಂತರ್ಮನಸ್‌. (ಅಂತರ್‌ * ಮನಸ್‌)] 
ಅಂತರ್ಮನನ (ನಾ). ಆಂತರಿಕವಾದ ಆಲೋಚನೆ : ಚಾರುದೃಶ್ಯಂ | 
ಗಳಿಂ ಪ್ರೀತಿ ಹೈದಯವಿಕಾಸ ಕ್ರೂರದೌಷ್ಟ 4೨ಗಳಿಂ ವೀರಾನುಕಂಪ ಭೈರ 
ವಾದ್ಭುತಗಳಿಂ ಮೌನದಂತರ್ಮನನ ದಾರಿಯುದ್ದಾರಕಿವು (ಮಂಕುಕ. |40 
೪೫೭). (ಸಂ. (ಅಂತರ್‌ * ಮನನ)] 
ಅಂತರ್ಮಂದಿರ (ನಾ). ಮನೆಯ ಒಳಭಾಗ; ಒಳಮಸನೆ: ಚುನ್ನ 
ವಾಡುತ ಹೋಗಿ ನೃಪತನಯ ೦ ನಿಜಾಂತರ್ಮಂದಿರದೊಳಂ ತನ 
ಸತಿಯುಂ ತಾನುಂ ಸುರತ ಸುಖಾನುಭೋಗದಲಿ (ಬಸಪು. ೪೬-೨೦). 
[ಸಂ. (ಅಂತರ್‌ * ಮಂದಿರ)] 45 


"ಅಂತರ್ಮಂಡಲಸಾಧನ' ಪರಾ. (ಸಂ. (ಅಂತರ್‌ + ಮಂಡಲ)] 
ಅಂತರ್ಮಲ (ನಾ). ಅಂತರಂಗದ ಕಶ್ಶಲ: ನಿಲಸಿತ ಭವದಭ್ಯಾಗಮ | | 


ಕೊಳ್ಳುವ ಕಾರ್ಯ: ನಿನಗರಸ ಬಹಿರ್ಮಂಡಳಮನೆ ಸಮಜಲೈಿನಿತು 
ಬರಿಸಮುಂ ಪೋದುವು ಕೇಳಿನಿಸಂತರ್ಮಂಡಲಸಾಧನಮುಂಟಿಂದಜಕಿಪಿ 
ದುದುಮನಿನ್ನ ಆಸಿಪುವೆವೇ (ಆದಿಪು. ೧೪-೧೫). 
[ಅಂತರ್ಮಂಡಲ + ಸಾಧನ] 
ಅಂತರ್ಮಥನ (ನಾ). ಆಂತರಿಕವಾದ ವಿಮರ್ಶೆ: ನನ್ನ ಜೀವಿತದ 
ಗುರಿಯೇನೆಂಬುದನ್ನು ಇನ್ನಿಷ್ಟು ಸ್ಥಿರವಾಗಿಸುತ್ತೇನೆ. ಅಂತರ್ಮಥನನಿಲ್ಲದೆ 
ಗತಿಯಿಲ್ಲ (ಸಮಜೀ. ೧೮೫). (ಸಂ. (ಅಂತರ್‌ + ಮಧನ)] 
ಅಂತರ್ಮನ (ನಾ). ೧. ದುಗುಡ ; ದುಮ್ಮಾನ: ಸಂಜಯಸಹಿತ 
ಕೌರವಜನಪ ಬಂದನು ತತ್ಸರೋವರಕನಿಲನಿದಿರಾದನು ಸುಗಂಧದ ಶೈತ್ಯ 


ಅಂತರ್ಮಂಡಲಸಾಧನ (ನಾ). ಒಳದೇಶವನ್ನು ಸ್ವಾಧೀನಪಡಿಸಿ 
ಪೂರದಲಿ ತನುನಿಗಾಪ್ಯಾಯನದಿನಂತರ್ಮನಕೆ ಪಲ್ಲಟಿವಾಯ್ತು (ಕುವ್ಯಾಗ. 
ಕ 


ಅಂತರ್ಯಾಮಿ 


ಜಲಧಾರೆಗಳೇನುಮುಚಕಿಯದೆಂತುಮದಂತರ್ಮಲಮಂ ಕರ್ಚಿದೊಡಾನೀ 
ನೆಲಕೆಲ್ಲಂ ಪಾನನೀಯಚರಿತನೆನಾದೆಂ (ಕನಿರಾ. ೨-೬೭). 
[ಸಂ. (ಆಂತರ್‌ * ಮಲ್ಯ)] 
ಅಂತರ್ಮಲಿನ (ಗು). ೧. ಒಳಗೆ ಕಳಂಕವುಳ್ಳ. ೨. ಮನಸ್ಸಿನಲ್ಲಿ 
ಕಶ್ಶಲವುಳ್ಳ ; ಅಂತರಂಗ ಶುದ್ಧಿಯಿಲ್ಲದ : ೧,3೨: ಸರಿದಧಿಪತಿಯಂ 
ದೋಷಾಕರನಂತರ್ಮಲಿನನಾಗಿಯುಂ ಪೆರ್ಚಿಸುಗುಂ (ಕವಿರಾ. ೩-೩೫). 
[ಸೆಂ. (ಅಂತರ್‌ + ಮಲಿನ) 
ಅಂತರ್ಮಿಥುನ (ಗು). ಒಳಗೆ ದಂಪತಿಗಳು ಇರುವ : ಸುಳಿವ ಪರಿಮಳ 
ಪವನನಿಂ ಕಂಗೊಳಿಸಿತರ್ಜುನ ಕಾನ್ಯುಸಿದ್ಧಿಸ್ಥಳದೊಳಂತರ್ಮಿಥುನ ಕಾನನ 
ವರಸ ಕೇಳಿಂದ (ಕುವ್ಯಾಅ. ೪-೩೯). (ಸಂ. (ಅಂತರ್‌ * ಮಿಥುನ)) 
ಅಂತರ್ಮುಖ (ಗು). ೧. ಮನಸ್ಸು ಒಳಮುಖವಾಗಿರುವ : ಬದ್ಧ 
ಪಲ್ಯಂಕಾಸನಂ ಪೂರ್ವಾಭಿಮುಖನುಮಂತರ್ಮುಖನುಮಾಗಿ ಜಯಶಾಳಿ 
ನಮಸ್ಸಿಡ್ದೇಭ್ಯಯೆನುತ್ತುಂ (ಮ ಲ್ಲಿ ಫು. ೧೩-೧೮೫, ೧೮೬), (ನಾ). 
೨. ಒಳಮುಖವಾಗಿರುವ ಸ್ಥಿತಿ: ಶಿನನನಂತರ್ಮುಖದಿಂ ನೋಡಲೊಳ 
ಪೊಕ್ಳೈ ವೆಂಬಂತೆ ಕಣ್‌ ಮಾಯಮಾಗೆ (ನಂಬಿರ. ೧೪-೯೬). 
[ಸಂ. (ಅಂತರ್‌ + ಮುಖ)] 
ಅಂತರ್ಮುಖತೆ (ನಾ). (ಮನಸ್ಸು) ಒಳಮುಖವಾಗಿರುವುದ್ಕು 
—ಅಂತರಂಗದ ಕಡೆ ತಿರುಗಿರುವುದು : ಅಂತರ್ಮುಖತೆಗಭಿಮುಖಂ 
ಮಾಲ್ಕು ಪಾಧ್ಯಾಯರೆಮ್ಮಂ (ಚಂದ್ರಪು. ೧-೪); ಸ್ವಾಮಿದಾಸರನ್ನು ಕಂಡಾ 
ಗಿನಿಂದ ಸಾನಿಯ ಜೀವನಕ್ಕೆ ಹೆಚ್ಚಿನ ಒಂದು ಅಂತರ್ಮುಖತೆ ಬಂದಿತ್ತು 
(ಸಮಜೀ. ೫೧೩). 
[ಸಂ. ಅಂತರ್ಮುಖತಾ (ಅಂತರ್‌ + ಮುಖ + -)). 
ಅಂತರ್ಮುಖಿ (ನಾ). ಆತ್ಮಚಿಂತನೆಯಲ್ಲಿ ನಿರತನಾಗಿರುವ ವ್ಯಕ್ತಿ: 
ಪಡುವಣ ಹೊಂಗಡಲಿನಲ್ಲಿ ಮಾಯಲಿಳಿದಿರುವ ಮುಳುಗುನೇಸರು ಸಾಸಿರೆ 
ಕಾಂಚನ ಕಿರಣಗಳಿಂದ ಯೋಗಸಮಾಧಿಯಲ್ಲಿ ನಾನಿನ್ನು ಅಂತರ್ಮುಖಿ 
ಯಾಗುತ್ತೇನೆಂದು ಸಾರುವಂತಿತ್ತು (ಬದುಬೈ. ೧೨೯). 
(ಸಂ. ಅಂತರ್ಮುಖಿನ್‌ (ಅಂತರ್‌ + ಮುಖ -)] 
ಅಂತರ್ಮುಹೂರ್ತ (ನಾ). [ಜೈನ] ೧. ಒಂದು ಮುಹೂರ್ತ 
ಕ್ಕಿಂತಲೂ ಕಡಮೆಯಾದ ಕಾಲ: “ಒಂದು ಮುಹೂರ್ತದೊಳಗಿಂದ 
ಒಂದು ಸಮಯವು ಕಡಿಮೆಯಾದರೆ, ಅದು ಭಿನ್ನ ಮುಹೂರ್ತವೆನಿಸುವುದು. 
ಆನಲಿಗಿಂತ ಕಡಿಮೆಯಾದ ಕಾಲವು ಅಂತರ್ಮುಹೂರ್ತನವೆನಿಸುವುದು '' 
(ಜೈನಪ. ೩೦೬); ಪೂರ್ವೊೋಕ್ತನಿಧಾನದಿನಂತರ್ಮುಹೂರ್ತದಿಂ pa 
ಪದಿನಾಜು ಪ್ರಕೃತಿಗಳುಮಂ ನಿರವಶೇಷಂ ಕಡಿಸಿ (ಆದಿಪು. ೧೦-೧೪ ವ); 
ಸಮಯಂ ಕುಂದೆ ಮುಹೂರ್ತದೊಳಮೋಘಮಂತರ್ಮುಹೂರ್ತಮಕ್ಕುಂ 
(ಪಂಕಾಮಾ. ೧-೫೧). ೨. ತುಂಬ ಕಡಮೆಯ ಪ್ರಮಾಣದ ಕಾಲ: 
ನಾನಾವಿಧನಿನೋದಂಗಳಿನಂತರ್ವತ್ನಿಗೆನನಮಾಸಂಗಳಂತರ್ಮುಹೂರ್ತಂ 
ಗಳಾಗಿ ಪೋಗೆ ( ಸುಕುಮಾ. ೧೦-೨೫ ವ). 
[ಸೆಂ. (ಅಂತರ್‌ * ಮುಹೂರ್ತ)) 
ಅಂತರ್ಯ (ನಾ). ೧. ಒಳಗು; ಒಳಗಡೆ: ವ್ಯಕ್ತ ನಾನಾನೇದ ನೇದಾಂ 
ತೋಕ್ತನಂತರ್ಯಾಗತ ನಿರಂತರ ಸುಯೋಗಪರೆ (ಬಸಪು. ಆ-೫). 
೨. "ಒಳಮಾ ತು” (ಗಂಗಾಮ). ೩. ಗುಟ್ಟು; ರಹಸ್ಯವಾದ 
ಆಶಯ. [ಸಂ.] 
ಅಂತರ್ಯಾಮಿ (ನಾ). .೧. ಅಂತರಂಗವನ್ನು ನಿಯಾಮಿಸತಕ್ಕ 
ವನು; ಪರಮಾತ್ಮ: ಈತನಂತರ್ಯಾಮಿ ಜೀವವ್ರಾತದಲಿ ಜನಜನಿತ 
ವಿದು (ಕುವ್ಯಾಉ. ೯-೬೯). ೨. ಆತ್ಮ. ೩. ಮೈಯೊಳಗೆ ನಡೆಯುವ 
ಕ್ರಿಯೆಗಳಿಗೆ ಸಾಧನವಾದ ವಾಯುಗಳಲ್ಲಿ ಒಂದು: “ಮೇಲುಕೆಳಗಂ 


ಅಂತೆರ್ಯಾಮಿಸು 


ನೋಡುವುದು ದೇವದತ್ತವಕ್ಕಾಲಿಗಳ ಮುಚ್ಚಿ ತೆಗೆವುದು ಕೃಕರಮಕ್ಕು | 
ಕೈಕಾಲ ಗತಿಯಲ್ಲಿಹುದು ವಿಶ್ವವಕ್ಕು . . . ಅತ್ಮನೊಳು ಮುಖ್ಯವಹ | 
ಗಾಳಿಯಂತರ್ಯಾಮಿಯಕ್ಕು? (ಮಂಗರಾ. ೧೬-೧೩). 
[ಸಂ. ಅಂತರ್ಯಾನಿನ್‌] 

ಅಂತರ್ಯಾಮಿಸು (ಕ್ರಿ). ಅಂತರಂಗವನ್ನು ಹಿಡಿತದಲ್ಲಿ ಟ್ಟು ನಡಿ 
ಯಿಸು: ಯಿವನೆ ಕೂಟಸ್ಥ SRE, ತಾನೆ ಜಗತೆಲ್ಲವಂ ಸೃಜಿಸಿ 
ಯಂತರ್ಯಾಮಿಸಿ ಆ ಜಗದ ಸಟಿಣೆಯನು ನಟಿಸಿ (ತುರಂಗ. ೮೯-೩೨, | 
೩೩). [ಅಂತರ್ಯಾಮಿ +೬ -ಇಸ್ಕು] 

ಅಂತರ್ರಾಷ್ಟ್ರೀಯ (ಗು). ಬೇರೆ ಬೇರೆ ರಾಷ್ಟ್ರಗಳಿಗೆ ಸರಸ ಸ್ಟ! 
ಸಂಬಂಧಿಸಿದ. [ಸಂ. ಅಂತಾರಾಷ್ಟ್ರೀಯ (ಆಂತರ್‌ + ರಾಷ್ಟ್ರ + -)] | 

ಅಂತರ್ಲಾಗ (ನಾ). ಒಳಮುಖವಾಗಿ ಹಾಕುವ ಲಾಗ; ಮುಂ 
ಗೆಣ್ಣು ; ಒಂದು ಬಗೆಯ ದೊಂಬರ ವರಸೆ: ಇಲ್ಲಿಯ ಗಾಳಿ ಬಯ 
ಲಾಟದೊಳಗಿನ ಅಂತರ್ಲಾಗ ಜಂತರ್ಲಾಗಗಳಲ್ಲಿ ಕಲ್ಪನಾ ಚಮತ್ಯೃತಿ 
ಯಾಗಲಿ, ಅದರದೆ ವಿಕೃತಿಯಾಗಲಿ ಕಂಡರೂ ಅದೂ ನನೀನ ಬೋಧವೇ 
ಸರಿ (ಹೃದಸ. ಮು. ೩) ; ಸರಕಾರ ಹೊಡೆದ ಈ ಅಂತರ್ಲಾಗದ ನ್ಯಾಯಾ 
ನ್ಯಾಯಗಳನ್ನು ವಿಚಾರಿಸಲಿಕ್ಕೆ ನಾನು ಅರ್ಹನಲ್ಲ (ಹೂಬಾಣ. ೧೩೬). 

[ಸಂ. ಆಂತರ್‌ * ಲಾಗ] 

ಅಂತರ್ಲಿಂಗಧಾರಣ (ನಾ). [ವೀಶ್ಛೆ] 4ಮಹಾಲಿಂಗನನ್ನು ಚಿತ್ತದಲ್ಲಿ 
ಧ್ಯಾನರೂಪದಿಂದ ಧರಿಸುವುಡೇ ಅಂತರ್ಲಿಂಗಧಾರಣವೆನಿಸುವುದು ? | 
(ಅಷ್ಟಾನಿ. ೨). (ಸಂ. (ಅಂತರ್‌ * ಲಿಂಗ + ಧಾರಣ)] 

ಅಂತರ್ಲಿೀನ (ಗು). ಒಳಗೆ ಲೀನವಾಗಿರುವ, --ಸೇರಿಹೋಗಿರುವ : 
4 ನೆಲ್ಗು- ಅಂತರ್ಲೀನೇ  (ಶಮಧಾ). [ಸೆಂ. (ಅಂತರ್‌ + ಲೀನ)] 

ಅಂತರ್ಲೇಪ (ನಾ). ಅಂತರಂಗಕ್ಕೆ ಅಂಟಿಕೊಂಡಿರುವುದು: ಅನು 
ರಾಗಮಂ ನಿರಾಗಮನುಳ್ಳ ವಿಷಯಗಳುಯೆನಿಪ ವಿಷಯಂಗಳಂ ಪಿಡಿವಲ್ಲಿ 


ಬಿಡುವಲ್ಲಿ ಮನದೊಳನಿಶಂ ಬಹಿರ್ಲೇಪವಂತರ್ಲೇಪವೆಂಬುಭಯ ಸಮ |25 


। 


35 


ಭಾವದಿಂದನವರತ ಪರಶಿವಾದ್ವೈತ ನಿಷ್ಠೆ ಯೊಳು (ಲಶಿಚಿಂ. ೫೪-೪೨), 
[ಸಂ. (ಅಂತರ್‌ + ಲೇಪ)] 
ಅಂತರ್ವಂಶ (ನಾ). ಅಂತಃಪುರ; ರಾಣಿವಾಸ. 
(ಸಂ. (ಅಂತರ್‌ *,ವಂಶ)] 
ಅಂತರ್ವಂಶಿಕ (ನಾ). ರಾಣಿವಾಸದ ಮೇಲ್ವಿಚಾರಕ; ಅಂತಃಪುರದ 
ಅಧಿಕಾರಿ: “ಮನೆವೆಗ್ಗಡೆ ಅಂತರ್ವಂಶಿಕನೆಂಬುದು? (ಹಲಾಯು 
೭೧-೨೭೫) ; ಆಸ್ಥಾನಮಂಡಪದೊಳತಿಪ್ರಚಂಡ ಮಂಡಲಿಕ ಮಹಾ 
ಸಾಮಂತ ಮಂತ್ರಿಪ್ರಧಾನ ಪುರೋಹಿತಾಂತರ್ವಂಶಿಕಾದಿ ಪರಿವಾರ ಪರಿ 
ವೃತಂ . . . ಒಡ್ಡೋಲಗಂಗೊಟ್ಟರೆ (ಆದಿಪು. ೨-೨ ವ). 
[ಸಂ. (ಅಂತರ್ವಂಶ + -)] 
ಅಂತರ್ವಣ (ಗು). ಅಡವಿಯ ನಡುವೆ ಇರುವ: ವಜ್ರವೇದಿಕೋ 
ತ್ತುಂಗತೋರಣದ್ವಾರದಂತರ್ವಣ ತುಂಗ ಕುಜಂಗಳ ನೆಆಲ್ಗಳೊಳ್‌ ...| 
ಬೀಡಂ ಬಿಡಿಸಿದಾಗಳ್‌ (ಆದಿಪು. ೧೨-೬೮ ವ); (ಶಾಂತಿಪು. ೨-೯೧ ವ). 
[ಸೆಂ. (ಅಂತರ್‌ + ನನ)] 


ಅಂತರ್ವತ್ಲಿ (ನಾ). ಬಸುರಿಯಾದ ಹೆಂಗಸು ; ಗರ್ಭಿಣಿ: ಬಣ್ಣಿಸಿದ|4 


ರಿಂದ್ರನ ಕಾಂತೆಯರಂತರ್ವತ್ಸ್ಮಿಯನಾ ನೃಪಪಶ್ಚಿಯಂ (ಆದಿಪು. ೭-೩೧) ; 

ತರುಣೆಯನಂತರ್ನತ್ನಿಯನರಣ್ಯದೊಳ್‌ ಬಿಸುಡನೇಬಕ್ಕೊಡೀ ಬೆಸನಂ 

ಕಾಪುರುಷನೆನೇಗೊಂಡೆಂ ಕಿಂಕರಭಾವದಿಂ (ಪಂರಾಮಾ. ೧೫-೭೬). 
[ಸಂ. ಅಂತರ್ವತ್ನ್ನೀ] 


ಅಂತರ್ವರ್ತಿ (ಗು). ೧. ಒಳಗೆ ಇರುವ; ಒಳಗಡೆ ನೆಲಸಿರುವ : |45 


ತನ್ನೊಡನೆಯ ಬಲಮೆಲ್ಲಮಂ ಪಡುವಣ ಸೋಪಾನಂಗಳಿಂದಂ ಬೆಂಕೆ 


೩೬ 


ಅಂತವುರ 


ಭೋಂಕೆನಳುರದಂತು ಬೇಗಂ ಮ್ಲೆ ಚ್ಛೆ ಖಂಡಾಂತರ್ವರ್ಶಿಯಾಗೆ ಮುನ್ನಂ 
ಕಳಿಸಿ (ಆದಿಪು. ೧೩-೩೫ ವ). "ಹು. ೨. . ಮನೆಯ ಒಳಗೆಲಸದ 
ಸೇವಕ: ಅಯ್ಯ ಕೇಳ್‌ ಬಳ್ಳೇಶ್ವರನ ಮಲ್ಲಯ್ಯ ಕೊಟ್ಟಗೆಯನನು 
ಚಂಡೇಶಯ್ಯ ಕೀಲಾರಕ್ಕೊಡೆಯ ಎ». ಅಂತರ್ವರ್ತಿ ಸಾವಂತಂ ಮಳಯ 
|. ರಾಜ (ಬಸಪು. ೯-೪೬). ೩. ಅಂತರ್ಮುಖಿ; ಧ್ಯಾನಾಸಕ್ತ: 
| ಅತ್ಮಾರ್ಥಕ್ಕೆ ಮನೆಮನೆಗೆ ಹುಗುವವಂಗೇಕೀ ಸಘಾಟಕೆಯಗಲದಂ 
| ತರ್ನರ್ತಿಯಹ ತಪಸಿಗಳಿಗರ್ಚಿಸಬೇಕು ಗುಡಿಯೊಳು ಪೊಕ್ಕು ಶಂಕರನ 
| | (ಬಸಪು. ೪೩-೪೪). (ಸಂ. ಅಂತರ್ವರ್ಶಿನ್‌] 
ಅಂತರ್ವಾಣಿ (ನಾ). ೧. ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವನು; 
ಶಾಸ್ತ್ರಜ್ಞ ಸ ಶಾಸ್ತ್ರಮಂ ಬಲ್ಲವನಂ ಅಂತರ್ವಾಣಿಯೆಂಬುದು? 
(a ೬೬-೨೪೫). ೨. ಅಂತರಾತ್ಮನ ಧ್ವನಿ; ಮನಸ್ಸಾಕ್ಷಿ: 
ಗಾಂಧಿಯವರು ತಮ್ಮ ಆಂತರ್ವಾಣಿಗೆ ವಿರೋಧವಾಗಿ ಎಂದೂ ನಡೆಯು 
ತ್ತಿರಲಿಲ್ಲ (ರೂಢಿ). [ಸಂ. ಅಂತರ್ವಾಣೀ (ಅಂತರ್‌ * ವಾಣೀ)] 
ಅಂತರ್ವಾಸ್ಕ (ನಾ). ಮನೆಯ ಒಳಭಾಗ, ಒಳಮನೆ: ಹೆದಣದತಿ 
15, ಸಭ್ಯನವೊಲನುನಯವೊದಗಿ ನಿಮ್ಮಂ ಸಾರ್ದಪಂ ಮಾಣದೆ ನಿಜಾಂತರ್ವಾಸ 
| ಮಂ ಪುಗುವಂ ಬಳಿಕ ತಾನು (ಬಸಪ. ೫೫-೫). 
| 


5 


(0 


[ಸೆಂ. (ಅಂತರ್‌ * ವಾಸ್ಕ)] 
ಅಂತರ್ವಾಸ್ಕ (ನಾ). ಒಳಬ 
ಪರಾ.' 


ಟ್ಟಿ; ಒಳಗಿನ ಉಡಿಗೆ. "ಬಹಿರ್ವಾಸ? 
`[ಸಂ. ಅಂತರ್ವಾಸಸ್‌ (ಅಂತರ್‌ + ವಾಸಸ್‌)] 


20| ಅಂತರ್ನಿೀಕ್ಷೆ (ನಾ). ಒಳನೋಟ ; ಅಂತರ್ಮುಖವಾದ ಚಿಂತನೆ. 


[ಸಂ. ಅಂತರ್ನೀಕ್ಷಾ (ಅಂತರ್‌ * ವೀಕ್ಸಾ)] 
ಅಂತರ್ವೆೇದಿ (ಗು). ೧. ಯಜ್ಞಶಾಲೆಯ ಒಳಭಾಗಕ್ಕೆ ಸೇರಿದ. 
(ನಾ). ೨. ಯಜ್ಞ ಶಾಲೆಯ ಒಳ ಜಗಲಿ. ೩. ಗಂಗಾ ಯಮುನಾ 
ನದಿಗಳ ನಡುವಣ ಪ್ರದೇಶದ ಹೆಸರು. 
[ಸಂ. (ಆಂತರ್‌ + ವೇದಿ,)] 
ಅಂತರ್ಹಾಸ (ನಾ). ಒಳಗೊಳಗೇ ನಗುವುದು. 
[ಸಂ. (ಅಂತರ್‌ * ಹಾಸ್ಕ)] 

ಅಂತರ್ಹಿತ (ಗು). ಮರೆಯಾದ ; ಅಂತರ್ಧಾನ ಹೊಂದಿದ: 

ವೇಷದಿಂ ಬಂದು ನಿನ್ನಂ ವರಿಪೆನೆಂದೊರೆದಂತರ್ಹಿತನಾದಂ (ರಾಮಾ 
೧೨೫-೨೦). [ಸಂ. ] 

ಅಂತರ್ಹಿತರೂಪ (ನಾ). ಮರೆಯಾದ, ಕಣ್ಣಿ ಗೆ ಗೋಚರವಾಗದ, 
ಆಕಾರ : ಸಮಸ್ತ ಸುರಗಣಂ ನೆರೆದು ಬಂದಂತರ್ಹಿತರೂಪದಿಂದಂತರಿಕ್ಷ 

ದೊಳ್‌' (ಜಗವಿ. ೨-೯೫ ವ). [ಅಂತರ್ಹಿತ * ರೂಪ] 

ಅಂತರ್ಹಿತೆ (ನಾ). ೧ ಮರೆಯಾದವಳು. ೨. ಲೀನವಾಗಿರು 
ವವಳು : ಪುರುಷನೊಳಂತರ್ಹಿತೆಯೆನೆ ಪ್ರಕೃತಿ ಎನೆ ಈ ಯೋಗ 

ವಿಯೋಗವೆ ವಿಕೃತಿ (ಗಣೇಶ. ೧೬-೩೯೯). [ಸಂ.. ಅಂತರ್ಹಿತಾ] 
ಅಂತವಂತ (ಗು). ಕೊನೆಯುಳ್ಳ ; ಅಶಾಶ್ವತ: ಅಂತವಂತ ವಸ್ತುವು 
ಒಂದು ದಿನ ಅನಂತವಾಗುವುದು (ಭಾಚಿತ್ರ. 111). [ಸಂ. ಅಂತವತ್‌] 
ಅಂತವಾಸ (ನಾ). (ಊರಿನ) ಸಮಿಾಾಪದ ಶಿಬಿರ: ಅಮರ್ದಿನ ಕಡ 
ಲೊಳಗಿರ್ಪಂತಿರ್ದನಂತವಾಸದೊಳಾಗಳ್‌ (ಆದಿಪು. ೧೧-೨೮). 
[ಅಂತ + ವಾಸ್ಕ] 

' ಅಂತವುರ (ನಾ). ೧. ಅಂತಃಪುರ; ರಾಣಿವಾಸ : “ ಅಂತಃಪುರ-ಅಂತ 
ವುರ  (ಶಮದ. ೨೯೨ ಪ್ರಯೋ) ; “ಅಂತವುರಮೆಂದು ಅಂತಃಪುರಂ ” 
(ಕಶಸಾ. ೩೨೨); ನಿನ್ನಂತವುರದ ಕಾಂತೆಯರಂ ನೋಡದೆ ನುಡಿಯದಿಂ 
ಬುಕೆಯ್ಯದೆ (ಪಂರಾಮಾ. ೧೪-೧೯೩) ; ಅನಿರುದ್ಧ ನಂತವುರದಂಗನೆಯರ 
ಕೋದನರವಪಂ ಸುಧಾಗೃಹತತಿಯೊಳ್‌ ಜನಿಯಿಸಿದುದು(ಜಗವಿ.೧೭-೧೩೪). 


ವಿಪ್ರ 
ಶ್ವ. 


ಅಂತವುರಂಬುಗು 


3. ರಾಣಿವಾಸದ ಸ್ತ್ರಿ 


ಸಂತಸಮಂ ತಾಳ್ದಿ (ಚಿಕವಿ. ೪-೮೨). [ಸಂ. ಅಂತಃಪುರ] 


ಅಂತವುರಂಬುಗು (ಕ್ರಿ). ಅಂತಃಪುರವನ್ನು ಪ್ರವೇಶಿಸು: ಭೂರಮಣಂ 
| ಪುರವಿಹಾರಂಗೆಯ್ದೊಡವಂದರ ಬೀ ಳ್ಳೊ ಟ್ರಿಂ ತವುರಂಚೊ ಕ್ಕಂ 


(ಉದ್ಭದೇ. ೪-ಸೂ). [ಅಂತವುರ * ಫುಗ್ಗು (ಆ ಫೊಗು)] 
ಅಂತನೆಯ್ಲು (ಕ್ರಿ). ತುದಿಮುಟ್ಟು ; ಪರಮಾವಧಿಯನ್ನು ಕಾಣು: 


ಜಗದಯ್ಯನನು ಪಡೆದಾಂ ಧನ್ಯಳಾದೆನು ಎನುತ ಮನದಲಿ ಕಾಂತೆ ಸಂತಸ | 


ದಂತವೆಯ್ದಿದಳು (ಸಾಳ್ವಭಾ. ೨೧-೮೭). [ಅಂತ್ಯ ಎಯ್ದ್ಯು]) 


ಅಂತಶ್ಚಕ್ಷು (ನಾ). ಒಳಗಣ್ಣು : ಹೀಗೆ ಸ್ವಲ್ಪ ಕಾಲ ನಡೆಸಿಕೊಂಡರೆ 


ನಿಮ್ಮಲ್ಲೇ ಒಂದು ದಿವ್ಯ ಆಂತಶ್ಚಕ್ಷು ಉದಯವಾಗುವುದು (ಶಾಂತಲಾ. 


೯೫). (ಸಂ. ಅಂತಶ್ಚಕ್ಷುಸ್‌ (ಆಂತರ್‌ + ಚಕ್ಷುಸ್‌)] 


ಅಂತಶ್ಚತುಷ್ಟಯ (ನಾ). ಮನಸ್ಸು, ಬುದ್ಧಿ, ಚಿತ್ರ ಅಹಂಕಾರ | 


ಎಂಬ ನಾಲ್ಕು ಸೂಕ್ಷ್ಮೇಂದ್ರಿಯಗಳು : ಬೆರಸಿ ಪನ್ನೊಂದಿಂದ್ರಿಯಂ 
ಗಳನರಿದೆನಿಸಿದಂತಶ್ಚತುಷ್ಟಯದರವಿನಲಿ ಮೂಜಂ ನಿಯೋಜಿಸಿ (ಬಸಪು. 
೪೩-೨). (ಸಂ. (ಅಂತರ್‌ * ಚತುಷ್ಪಯ)] 

ಅಂತಶ್ಕಾಂತ = ಅಂತಃಶಾಂತ (ಗು). ಸಮಾಧಾನದಿಂದ ಕೂಡಿದ 
ಮನಸ್ಸುಳ್ಳ ; ಮನಸ್ಸು ಕದಡದ. [ಸಂ. (ಅಂತರ್‌ * ಶಾಂತ)] 

ಅಂತಶ್ಯುದ್ಧಿ 1. ಅಂತಃಶುದ್ಧಿ (ನಾ). ಒಳಗಿನ ಶುದ್ಧತೆ ; ಮನೋ 
ನೈರ್ಮಲ್ಯ. [ಸೆಂ. (ಅಂತರ್‌ * ಶುದ್ಧಿ)) 

ಅಂತಶ್ಕೂನ್ಯ ೬ ಅಂತಃಶೂನ್ಯ (ಗು). ೧. ಒಳಗೆ ಟೊಳ್ಳಾಗಿರುವ. 
೨. ಮನಸ್ಸು ಶೂನ್ಯವಾಗಿರುವ. ೧,೨: ಎನಿತೆನಿತಂ ಕಲಿಸಿದೊಡಂ 
ತನಿತನಿತುಂ ನೈಜಭಾವಮಕ್ಕುಂ ನೃಪನಂದನನೆಂತುಮಂತು ಕರ್ಕಶತನು 
ವಂತಶ್ಕೂನ್ಯಮಕ್ಕು ಮುನ್ನತವಂಶಂ (ಗಮಾಯು. ೩-೫೮). 

[ಸೆಂ. (ಅಂತರ್‌ + ಶೂನ್ಯ)] 

ಅಂತಸ್ತಮಃಪಟ (ನಾ). ಒಳಗಿನ ಕತ್ತಲೆಯ (ಎಂದರೆ ಅಜ್ಞಾನದ) 
ತೆರೆ: ತನ್ಮುನಿ ಧರ್ಮವೃದ್ಧಿ ನಿಮಗೆಂದಾ ನಾಲ್ವರಂತಸ್ತಮಃಪಟಮಂ ಪಿಂ 
ಗಿಸಿ ಭೋಗೆ ಭೂಮಿಜರ ಕಣ್ಗಾಗಳ್‌ ನಭೋಮಾರ್ಗ ಪರ್ಯಟಿನಂ ಶಿಕ್ಷಿಸಿ 
ಪೋದರ್‌ (ಶಾಂತಿಪು. ೭-೯). (ಸಂ. (ಅಂತರ್‌ + ತಮಸ್ಸ್‌ + ಪಟ)] 

ಅಂತಸ್ತಾಪ (ನಾ). ಒಳಗಿನ ಬೇಗೆ; ಸಂಕಟ; ಉದ್ವೇಗ. 

[ಸಂ. (ಅಂತರ್‌ + ತಾಪ)] 

ಅಂತಸ್ತಿಮಿರ (ನಾ). ಒಳಗಿನ ಕತ್ತಲೆ; ಅಜ್ಞಾನ: ಜಾಗ್ರದನಸ್ಥೆ 
ಯಂತಸ್ಮಿಮಿರಕರಣಭ್ರಮೆಯಲುದಿತ ಸ್ವಪ್ನವೀಧಿಯಲಿ » * « ಶಿವನನು 
ಪಾರ್ಥ ಚಿಂತಿಸಿದ (ಕುವ್ಯಾಅ. ೫-೬). [ಸಂ. (ಅಂತರ್‌ + ತಿಮಿರ್ಕ)] 

ಅಂತಸ್ತು (ನಾ). ೧. ಒಂದರ ಮೇಲೆ ಒಂದರಂತೆ ಅಳವಟ್ಟಿರುವ 
ಶ್ರೇಣಿಯಲ್ಲಿ ಒಂದು. ೨. ಮಹಡಿ; ಉಪ್ಪರಿಗೆ: ಮನೆಯ ಮೇಲಿ 
ನಂತಸ್ತು ಮುರಿದು ಬಿದ್ದಿತು (ಮುದ್ರಾಮಂ. ೧೨) ; ಆ ಮೇಲಿನ ಅಂತಸ್ತು 


ಗಳಲ್ಲಿ ವಸತಿಯ ವ್ಯವಸ್ಥೆ ಮಾಡಿಕೊಡುತ್ತಿದ್ದರು (ರತ್ನಗೋ. ೧೪). | 
೩. ಮಟ್ಟ; ಅರ್ಹತೆಯ ತಾರತಮ್ಯ : ಶರೀರವು ಒಂದು ಅಂತಸ್ತಿನ |40 


ತನಕ ವಿಕಸಿಸಿ ಬೆಳೆದು ನಿಂತು ಬಿಟ್ಟರೂ ಜೀವನ ವಿಕಾಸ ನಿಲ್ಲದೆ ಮುಂದು 


ವರಿಯುತ್ತಿರುತ್ತದೆ (ಜೀವಾತ್ಮ. ೧೩೪) ; ಅವರವರ ಅಂತಸ್ತು ಗೌರವ 


ಗಳಿಗೆ ತಕ್ಕಂತೆ ಸುಖಾಸನಗಳನ್ನು ಹಾಸಲಾಗಿತ್ತು (ಶಾಂತಲಾ. ೧೬). 
[ಸೆಂ. ಅಂತಃಸ್ಥ . 1 ತಮಿ. ಅನ್ನಸ್ತು; ತುಳು. ಕೆಲ. ಅಂತಸ್ತು] 
ಅಂತಸ್ಥ "ಅಂತಃಸ್ತ' ನೋ. 
ಅಂತಸೃತೆ (ನಾ). ಗುಟ್ಟು ; ರಹೆಸ್ಯ್ರ: ಬಲು ಪ್ರಧಾನನ ವೈರ ಹಿತವಹ 


೩೭ 


«ಯರು : ಅವಿರಳ ಗಳದಶ್ರುಜಲಪ್ಲವ ಧೌತ 
ಕಪೋಲತಳಮವಂತೀಶ್ವರನಂತವುರಂ ಪರಿಪಾಳಿಪುದೆಮ್ಮವತಂಸಮನೆಂದು 
ಬಂದು ಕಾಲ್ಗೆಜಗುವುದುಂ (ಪಂರಾಮಾ. ೭-೬೪) ; ಅಂತವುರಂಬೆರಸರಸಂ 


ಅಂತಿಬಲೆಹುಲ್ಲು 


| ಲಲನೆಯರ ಮನದಳಲು ಹಗೆಯಲಿ ಬಳೆಸುನಂತಸ್ಥ ತೆಯನಾಮಿಕರೊಡಸೆ 
ಕೆಳೆಗೋಹ್ಮಿ (ಕುವ್ಯಾಉ. ೩-೭೦). [ಸೆಂ, ಆಂತಃಸ್ಥತಾ] 

ಅಂತಸ್ಪತ್ತ್ಯ ತ ಅಂತಃಸತ್ತ್ವ (ನಾ). ಒಳಗಿನ ಬಲ; ಮನಶ್ಯಕ್ತಿ ; 
ಒಳಹುರುಳು. (ಸಂ. (ಅಂತರ್‌ + ಸತ್ತ್ವ)) 

5 ಅಂತಸ್ಸತ್ತ್ವೈ = ಅಂತಃಸತ್ತ್ರ್ವೈ (ನಾ). ೧. ಗರ್ಭಿಣಿ; ಬಸುರಿ. 

೨. ಭಲ್ಲಾತಕ ; ಗೇರುಮರ. 
[ಸಂ. ಅಂತಸ್ಪತ್ತ (ಅಂತರ್‌ + ಸತ್ತ್ವ + -)] 

ಅಂತಸ್ಸಾರ ೬ ಅಂತಃಸಾರ (ನಾ). ಒಳಗಿನ ತಿರುಳು, ಸ 

ತನಯನಂತಸ್ಸಾರಮಂ ಬಲ್ಲರೇ (ಮಲ್ಲಿಪು. ೧೩-೮೦). 
[ಸಂ. (ಅಂತರ್‌ + ಸಾರ)] 

; ಅಂತಸ್ಥಿತೆ (ನಾ). ರಾಜನ ಅಂತಃಪುರದ ಮುಖ್ಯಾಧಿಕಾರಿ (?) : 
ಪೌರೋಹಿತಂ ದಂಡೆನಾಥನಧ್ಯಕ್ಷನಧಿಕಾರಿ. . . ಪ್ರತಿಹಾರಿಯಂತಸ್ಥಿತಂ 
[ಪಾಠಾಂ. ಸ್ತಿಕಂ] .«» ತೆಳವಾಜನೆಂಬಿವರು ಭೂರಮಣರಲ್ಲಿ ವಿನಿಯೋ 
ಗಮಂ ತಾಳ್ದು ಪದಿನೆಣ್ಬರ ಪ್ರಧಾನರೆನಿಕುಂ (ಮಂಗರಾ. ೮೦-೧೧). 

18] "ಅಂತರ್ನಿಯುಕ್ತ' ಪರಾ. 

[ಸಂ. ಅಂತಃಸ್ಥಿತ (ಅಂತರ್‌ + ಸ್ಥಿತ)) 

| ಅಂತಹ "ಅಂತಪ್ಪ? ನೋ. 

ಅಂತಣಕಿಂ, ಅಂತಆಂದಂ, ಅಂತಲಾಂಜೆ (ಅ). ೧. ಆದುದರಿಂದ; 
ಆ ಕಾರಣದಿಂದ: ಭೂತಮಯ್ದುಮಣಜಕಿಗುಂ ಕೊಟ್ಟಿರ್ದುದಾದಂತಜಕಿಂ 
ದೆನಗಿಂ ಮಾಣ್ಬುದು ಸೂಟಕೆ (ಪಂಪಭಾ. ೫-೭೪) ; ಕುಯೋನಿಯೊಳ್‌ 
ತಿರಿದು ಫೋದುವು ಕಾಲಮುನಂತಮಂತಜಆಂ ಪುಟ್ಟದೆ ಪೊಂದದಿರ್ಪ 
ಬಗೆಯಂ ಬಗೆದಂದು ಕೃತಾರ್ಥನಾಗೆನೇ (ಸುಕುಮಾ. ೧೧-೮೨) ; ಕೃತ 
ಮಜಃಶಿವೊಡೆ ಸದ್ದುರುಶಿಕ್ಷಿತನಪ್ಪ ವನಜಕಿಗುಮಂತಣ0 ಸತತಂ ಸಂಗತಿ 
ಗುರುವಿನೊಳಾದೊಡೆ ನರಪತಿ ಸುರಪತಿಲೀಲೆಯಂ ಸಮಂತೈದಿದಸಂ 
(ಚಂದ್ರಪು. ೪-೨೪). ೨. ಅದಕ್ಕಿಂತಲೂ : ಕ್ರೂರ£ನಂ]ದನ ಮಗಗೆ 
ಕೊಡುವಂತಜಕಿಂ ನಿಮಗೀವುದೊಳ್ಳಿತಲೆ (ಸಾಳ್ವಭಾ. ೧೯-೧೬). ಅಂತ 
ಆ೨ಂದಂ, ಅಂತಣಕಿಂದೆ: ೧. ಆಂತಜಿಿಂದವರನಾ ಪೊಟಲೊಳ್‌ ಕಾಣ 
ಲ್ಪಂದತ್ತು (ಶಮದ. ೯೦ ಪ್ರಯೋ). “ಪೊಚ್ಚಣುಗುಂ ತೃತೀಯೆ ಬಂದಂ 
ತೇಿನೆಂಬ ಪದಕ್ಕಮಾ ಎಕಾರಕ್ಕಿತರಂ ? (ಶಮದ. ೩೧೭). 

[* ಅಂತಜ5* -(ಇ ಅಂತ್ಸು + -ಅಆ್‌್‌-) + -ಇ. ಓ -ಇಂ 

ಎಂಬುದು ಹಳಗನ್ನಡದ ತೃತೀಯಾವಿಭಕ್ತಿ ಪ್ರತ್ಯಯ] 

ಅಂತಅಕಿಂದಂ "ಅಂತಜೀಂ? ನೋ. 

ಅಂತಲಕಿಂದೆ "ಅಂತಳೀಂ? ನೋ. 

! ಅಂತಲ್ಬು£8ಪು]ರವೆರ್ಗಡೆ (ನಾ). ರಾಣಿವಾಸದ ಮೇಲ್ವಿಚಾರಕ : 

35, ಶ್ರೀಮನ್ಮಹಾಪ್ರಧಾನನನೇಕ ದೇಶಾಧಿಪತಿಯನ್ನಜ್ಟು! ಫು 3 ರವೆರ್ಗಡೆ 
ಸೀತಾಳಚಂದ್ರಂ (ಸೌಇಇ. 1-1, ೨೯೫-೭ ; 1172). 

[ಅಂತಃಪುರ + ಪೆರ್ಗಡೆ] 
ಅಂತಿ, (ನಾ). ಒಂದು ಹೆಸರು (?) : ಎಆಕಿಯಮ್ಮನುಂ ಸಿರಿಯಮ್ಮುನುಂ 
ಅನ್ತಿಯ ಸುಗ್ಗಯ್ಯನು ಬಿಡಿ ಪೊನ್ನಯ್ಯನುಂ ಅಲ್ಲಮ್ಮನುಂ (ಎಕ. ೫1, 
ಹೊಳಲ. ೩೦-೧೨; 964). [2] 
; ಅಂತ್ಶಿ (ನಾ). ಅಕ್ಕ (8). [1] 
ಅಂತಿಕ (ನಾ). ೧. ಹತ್ತಿರ; ಸಮಾಪ ; ನೆರೆಹೊರೆ : ಕಂಸಂ ನಿಜಾಂತಿಕ 
ದೊಳಿರ್ದ ಮಂತ್ರಿಗಳ್ಗಾ ವೃತ್ತಾಂತಮಂ ಪೇಟ್ವುದುಂ (ಜಗವಿ. ೨-೪೪ ವ). 
೨. ಕಡೆ; ಕೊನೆ; ಅವಧಿ. [ಸಂ.] 

45: ಅಂತಿಬಲೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು (ಮೈಔಗಿ.೨೭-೫೧೫). 

| [ಅಂತಿಬಲೈ * ಹುಲ್ಲು (ಆ ಫುಲ್‌)] 


ತ್ರಿ: 


10 


30 


ಅಂತಿಮ 


ಅಂತಿಮ (ಗು). ಕೊನೆಯ ; ಕಟ್ಟಕಡೆಯ: ಇದೇ ನಮ್ಮ ಅಂತಿಮ 
ನಿರ್ಧಾರ (ರೂಢಿ). [ಸಂ.] 

ಅಂತಿಮದರ್ಶನ (ನಾ). - ಅಂತೃವರ್ಶನ. [ಅಂತಿಮ + ದರ್ಶನ] 

ಅಂತಿರೆ (ಅ). ೧. ಆ ಪ್ರಕಾರವಾಗಿ; ಆ ರೀತಿಯಲ್ಲಿ: ಮೃಗಪಶು 
ಶಕುನಿಗಣಂಗಳೊಳಗಣಿತ ನಿಜಜಾತಿ ಜನಿತ ಭಾಷೆಗಳೆಂದುಂ ನೆಗಲ್ಮಂತಿರೆ 
ನರಕೊಳಮಪ್ರಗಲ್ಭವಚನಪ್ರವೃತ್ತಿ ನೆಗಟ್ಲುಂ ಸಹಜಂ (ಕವಿರಾ. ೧-೭). 
೨. ಹೋಲಿಕೆಯನ್ನು ಸೂಚಿಸುವ ಮಾತು ; ಉಪಮಾವಾಚಕ : 
ನುತ್ತುಗಳಂತಿರೆ ಸೂಸಿ ಪಾಯ್ವ ಶೀಕರದೊಳೆ ನಾಂದು (ಕಾವ್ಯ ಸಾ. 
ಶೂದ್ರಕ. ೭೮) ; ಉಪಮಾನಾರ್ಥದೊಳಿವು ವರ್ತಿಪುವಂತಿರೆಯಂತೆಯಂತೆ 
ವೋಲ್ವೋಲ್ಲಳ್‌ (ಶಮದ. ೩೧೬). 

[ಅಂತ್ಮು * ಇರೈ. £ ಇರೆ ಎಂಬುದು ಇರ್‌ ಧಾತುವಿಗೆ *ಸತ್ಯರ್ಥ?'ದ 

-ಎ ಪ್ರತ್ಯಯ ಹತ್ತಿದ ರೂಪ] 

ಅಂತಿರೆವೊಲ್‌ “"ಅಂತಿಕೆವೋಲ್‌? ನೋ. 

ಅಂತಿರೆವೋಲ್‌, ಅಂತಿರೆಪೊಲ್‌' (ಅ). - ಅಂತಿರೆ ೨ : ರವಿಯಂತಿರೆ 
ವೋಲಧಿಕ ಪ್ರತಾಪಿ (ಶಬ್ದಾನು. ೨೦ ಪ್ರಯೋ). ಅಂತಿರೆವೊಲ್‌: ಅಂತಕ 
ನಂತಿರೆವೊಲುಗ್ರಂ (ಶಬ್ದಾನು. ೨೦ ಪ್ರಯೋ). [ ಅಂತಿರೆ + ವೋಲ್‌] 

ಅಂತ್ಕು (ಆ). ೧. ಹಾಗೆ; ಆರೀತಿಯಲ್ಲಿ : ಫಣಿಮಣಿಯನ್ನು ಭೋಗಿ... 
ಅನಿನ್ಫ್ಯಗುಣನ್‌ (ಎಕ. 2೮, ಚಿತ್ರದು. ೪೩-೧; 550) ; ಅಂತು ಕಂಡು 
ಮನಂಗೊಂಡೆತ್ತಿಕೊಂಡು ಮನೆಗೆ ತಂದು (ಪಂಪಭಾ. ೧೯೬ ವ); ವಿಚಿತ್ರ 
ಮಿದನಂತಿಂತುಂತೆನಲ್‌ ಬರ್ಕುಮೆ (ಕಾದಂಉ. ೩೦೯); ಬ್ರಹ್ಮಾದಿನಿಚಯ 
ಮಂತೊಂದೆಸೆಯೊಳೊಪ್ಪಿರಲು (ಬಸರ. ೧-೧೭) ; ಭಟಾಂಗದ ಮಾತದಂ 
ತಿರಲಿ (ಕುವ್ಯಾದ್ರೋ. ೫-೫೩) ; ಒಡೆಯನಿರಿಸಿದಂತಿರ್ಪುದಲ್ಲದೆ ಪೇಳೊ 
ಡನೆಗೆ ಬೇಜಿರವುಂಟಿ (ಹದಿಬ. ೧-೪೪). ೨. ಒಟ್ಟಿನಲ್ಲಿ; ಮೊತ್ತದಲ್ಲಿ: 
ಅಂತು ಸಂಧಿ ೮ ಕೃಂ ಸೂತ್ರ ೪೬ಕ್ಕಂ ತ್ರಿಪದಿ ೫೩೫ ಕಂ ಮಂಗಳ 
ಮಹಾ ಶ್ರೀ (ಅನುಸಾ). ಅಂತಿಂತು ಇ ಹೇಗೆ ಹೇಗೋ ;-ಕ್ರಮವಿಲ್ಲದೆ : 
ಪ್ರಾಸಚ್ಛಂದೋನ್ವಯ ವಿನ್ಯಾಸದಿನಂತಿಂತು ಶಬ್ದಮಿರ್ಕುಂ (ಶಮದ. ೬) ; 
ಅಂತುಂ ಅಲ್ಲದೆ - ಅಷ್ಟು ಮಾತ್ರವಲ್ಲದೆ; ಅಷ್ಟೇ ಅಲ್ಲದೆ: ಅಂತು 
ಮಲ್ಲಡೆ ಬಲ್ಮೆಗಂ ಬಸನಕ್ಕಂ ಸವಿಯಪ್ಪ ಕಿಜುವೇಂಟಿಯುಮಲ್ಲದುಟ್‌ದ 
ಬೇಂಟಿಯಂ ಬೇಂಟಿಯೆನ್ನೆಂ (ಪಂಪಭಾ. ೫-೪೬ ವ); ಅಂತುಮಲ್ಲದೆ 
ಯುಂ, ಸತತಂ ನಿಜದೇಹದಿನವೃತಿರಿಕ್ತೆ ಯೆನಿಪ್ಪ ಹೃದಯವಲ್ಲಭೆಯೊಳ್‌ 
(ಚಂದ್ರಪು. ೩-೨೪ ವ, ೨೫). ಅಂತುಂ ಇಂತುಂ- ಹಾಗೂ ಹೀಗೂ ; 
ಹೇಗೋ ಒಂದು ಬಗೆಯಲ್ಲಿ : ಪಕೋಕ್ತಯುಕ್ತಿಯಂ ವಿರಚಿಸುತಂತು 
ಮಿಂತುಮಟ್‌ಗಬ್ಬಮನಾಗಿಸಿ ಕೇಳಿಸುತ್ತೆ ಕಾಲುರಿಚರ ತೋರ್ಪ ದುಷ್ಕನಿ 
ಮಹಾಕವಿಮಧ್ಯದೊಳೊಪ್ಪಲಾರ್ಪನೇ (ರಾಜಕೇ. ೧-೨೩). ಅಂತೂ 
೧. ಹಾಗೂ; ಅಷ್ಟಾದರೂ; ಏನೇ ಆದರೂ: ಕಾದು ಕಾದು ಸಾಕಾ 
ಯಿತು; ಅಂತೂ ನೀನು ಬರಲಿಲ್ಲ (ರೂಢಿ). ೨. ಆದರೋ: ಅವನಂತೂ 
ಸಹಾಯ ಮಾಡಲಿಲ್ಲ; ನೀನಾದರೂ ಮಾಡು (ರೂಢಿ). ಅಂತೂ ಇಂತೂ ಎ 
ಹೇಗೆ ಆದರೂ; ಯಾವ ರೀತಿಯಲ್ಲೂ: ಅಂತೂ ಇಂತೂ ಕುಂತಿಯ 
ಮಕ್ಕಳಿಗೆ ರಾಜ್ಯವಿಲ್ಲ (ಗಾದೆ). ಅಂತೆಂಬರ ಗಂಡ, ಅಂತೆಂಬವರ ಗಂಡ ಎ 
ಹಾಗೆ ಹೇಳತಕ್ಕವರ ಪ್ರಭು; ಒಂದು ಬಿರುದು: ತಾಂ ತಳೆದಿಳೆಯಂ 
ಧರ್ಮದೊಳಂತೆಂಬರೆ ಗಂಡ ಬಿರುದನಾಂತೆಸೆದಿರ್ಕುಂ (ಅಪ್ರತಿ. ೧-೬) ; 
ಅಂತೆಂಬರೆ ಗಂಡನೆಂದು ಕೊಂಡಾಡಿದ ಪಂತದ ದೊರೆಯಿವನಾಕೊ 
(ಕಂನವಿ. ೧೩-೩೭) ; ಅನ್ಲೆಮ್ಬವರಗಣ್ಣಸ್ಯ ಹರಿಭಕ್ತಿ ಸುಧಾನಿಧಿಃ (ಎಇ. 
xiv, ೨೨೨-೧೧೮ ; 1551). "ಬಿರುದಂತೆಂಬರಗಂಡ? ಪರಾ. 

[ದೇ. ॥ ತುಳು. ಅಂಚ ; ತೆಲು. ಆಟು] 
ಅಂತ್ಕು (ನಾ). ೧. ಕೊನೆ; ತುದಿ; ಪರಮಾವಧಿ : ಸಂತಸದಂತನೆಯ್ದಿ 


೩೮ 


5 
10 
15 
20 
25 
30 
35 


40 


45 


ಅಂತ್ಲೆ 


ಸುರತಾಮೃತದೊಳ್‌ ತಣಿದಟ್ಟಆರಂ ಜಿಗಿಲ್ತಂತಿಕೆ (ಆದಿಪು. ೩-೫) ; ಭುವ 
ನೇಶ್ವರ ನಿಜರೂಪಸ್ತವ ವಸ್ತುಸ್ತವ ಗುಣಸ್ತವಂಗಳನವಆಂತುವರಂ ಬಣ್ಣಿ 
ಸಲಮರೇಂದ್ರ ವಾಸುಕಿ ಪ್ರಭುಗಳಾರ್ತರಿಲ್ಲೆನ್ನಳವೇ (ಆದಿಪು. ೧೦-೫೨); 
ಪೆಸರಂ ಡೆಸೆಯಂತುವರಂ ನಿಮಿರ್ಚಿದ ೫ * (ಎಕ. ೪11, ಶಿವಮೊ. ೫೭-೫೦ ; 
1115) £ ಅಂತುವರಂ ಇ ಕೊನೆಯ ವರೆಗೆ; ಅವಧಿಯ ವರೆಗೆ] ; ಸಾಗರ 
ದಂತನಹಿತಮಹೀಶ್ವರರೊಡನೆಯ್ದಿತ್ತು ವಿಶದ ಕೀರ್ತಿಪ್ರಸರಂ (ಎಕ. ೪, 
ಬೇಲೂರು. ೧೨೪-೧೯ ; 1188) ; ಇಂತೆಸೆವ ಶರಧಿಗಳ ಭೇದದ ಅಂತುವನು 
ಪೇಳುವೆನು (ಶರಲೀ. ೧೦-೧೫). ೨. ನೆಲೆ; ಒಳಗುಟ್ಟು; ಮರ್ಮ 
(ಕರಾ): ಅನನ ಅಂತು ತಿಳಿಯಲಿಕ್ಕೆ ಅವರಪ್ಪನಿಗೂ ಸಾಧ್ಯವಿಲ್ಲ (ರೂಢಿ); 
ಅಂತು ಕೊಟ್ಟು ಚಿಂತೆಮಾಡಿದರೆ ಏನು ಬಂತು? (ರೂಢಿ). ಅಂತು 
ಗೊಂತು- ಮೇರೆ, ನೆಲೆ ಮೊದಲಾದದ್ದು: ಇಂದಿನ ತನಕ ಹೊರ 
ನಾಡನ್ನೇ ಕಂಡರಿಯದ ಕೊನಸ್ಸೆನ್ಸಾ ಅಂತುಗೊಂತಿಲ್ಲದ ದೂರದೇಶಕ್ಕೆ ದ 
ವಿಧರ್ಮಾಯರ ಅಪರಿಚಿತ ನಾಡಿಗೆ - ನಡೆಯಬೇಕು (ಛಾಸರ. ೬೮). 
ಅಂತು ಪಾರು - ಕೊನೆ; ಮುಕ್ತಾಯ : ಅವನ ಹರಟಿಗೆ ಅಂತು ಪಾರು 
ಯಾವುದೂ ಇಲ್ಲ (ರೂಢಿ). [ಸಂ. ಅಂತ. / ಶಮಿ. ಆನು] 
ಅಂತ್ಕು (ನಾ). ರುದ್ರಾಕ್ಷಿ ಸರ (?): ತೆತ್ತಿಸಿದ ಶಂಖಸರ ತಲೆಯೊಳು 
ಸುತ್ತಿದಂತುಗಳಿಸೆವ ಸಿದ್ಧರ ಮೊತ್ತಮಿರ್ದುದು (ಶಂಕದಾ. ೧೫-೪). [?] 
ಅಂತುಕ (ನಾ). ಕೊನೆ; ಮುಕ್ತಾಯ: ಶ್ರೀಕಾಂತನನು ನಿಜಸಮಯ 
ಸೌಖ್ಯದ ಸಂತತಿಗಳಿಂದೋಲಗಿಸುತಿರಲಿರಲು ದಿನಗಳಿಗೆ ಅಂತುಕವನಿಕ್ಕಿ 
ದನು ವಿಧಿ (ನಿಭಾಗ. ೧೦-೧೯-೩೫). [ಆ ಅಂತ್ಯು?) 
ಅಂತುಟ್ಮು (ಗು). ಅಷ್ಟು: ಅವನೀವಂತುಟಿನೀಯದಂತುಟನದಂ ಬಲ್ಲಂತು 
ಕಾಲ್ಗುತ್ತಿ ನೋಡು (ಪಂಸಭಾ. ೯-೨೬) ; ನೀನೀ ಯೆಡೆಗಿದುಚಿತನೆಂಬಂ 
ತುಟಂ ನೀನೆ ಬಲ್ಲ (ಕಾದಂಪೂ. ೮೫೧) ; ಚಿಂತಿಸಲಾರ್ಗಂ ಬಾರದು 
'ಎಂಬಂತುಟಣ ` ಕಳಸನಿರ್ಬ್ಟಾಣಮಪ್ಪನ್ನೆಗಂ ಮಾಡಿಸಿದಂ (ಎಇ. ೫೪, 
೯೦-೫೩ ; 1160)  ಅಂತುಟಬಣ ಐ ಆ ಪ್ರಕಾರದ ; ಅಂಥ 3. ಅಂತು 
ಟೊಂದು ಇಅಷ್ಟೊಂದು : ಆಂತುಟೊಂದು ನೋಟದ ತೆಜನಂತುಟೊಂದು 
ತನಿಸೋಂ ನ ಸಮ್ಮದವಂತುಟೊಂದು ಮೇಳದ ಚಡುರಂತುಟೊಂದು 
ಪರಿರಂಭದ ಸಂಭ್ರೃಮಮಂತುಟೊಂದು ಕೂಬದೆ ಪರಿ (ಜಗನಿ. ೧೧-೫೭). 
[ಅಂತ್ಯು + -ಟು] 
ಅಂತುಟ್ಕು (ಅ). ಹಾಗೆ; ಆ ರೀತಿಯಲ್ಲಿ : ಆ ನಾಡೊಳ್‌ ಮಾನಸರ್‌ 
ಮಾನಸರಂ ತಿಂಬಂತುಟಿಪ್ಪ ಮಹಾ ಘೋರಂ ಪಸವಾದೊಡೆ (ವಡ್ಡಾ ರಾ. 
೯೨-೧) ; ಮುತ್ತುಂ ಮೆಟಸುಂ ಕೋದಂತುಟಿ ನಿನ್ನ ತೆಪದ ಪಾಂಗೆಂತು 
ಗಡಾ (ಪಂಪಭಾ. ೭-೯೨); ಭಟಸಂಘಕ್ಕದಟಿಂತುಟಂತುಟಿ ಮುಖಾಂ 
ಭೋಜಕ್ಕೆ ಮೂಗೆಂತುಟಿಂತುಟಿ (ಧರ್ಮಾಮೃ. ೧-೭೨); ಚಪ್ಪರಮನಾ 
ರಂತುಟಂತುಟಿಂದುಪಮಿಸಲ್‌  ನೆಜಕಿವರೆನಿಪಂದದಿಂ ರಚಿಸಿ (ಪ ದ್ಮ ರಾ. 
೩-೪೦). [ ಅಂತುಟ್ಮು) 
ಅಂತುಂಡಿಕಾಯಿ (ನಾ). ಒಂದು ಬಗೆಯ ಕಾಯಿ (ಮೈ. 
೧೭-೩೧೦). [ಆಂತುಂಡ್ಶಿ * ಕಾಯಿ (ಆ ಕಾಯ್ಕ್‌)] 
ಅಂತೆ, (ಅ). ೧. ಹಾಗೆ; ಆ ರೀತಿಯಲ್ಲಿ : ಅಗ್ನೇಯದಿನಂತೆ (ಎಕ. 1, 
೧-೨೩ ; 4667) ; ತಸ್ಯ ಸೀಮಾಂತರಂ ಪೂರ್ವಸ್ಯಾನ್ಮಿಶಿ ತುಲ್ಪಿಲ್ಲಾಲೆ 
ಅನ್ನುಬನ್ನು ಕಳರಾ ಬಾಯ್ಯಾಲುಳ್‌ ಕೊಡಿ ಅನ್ತ ಬನ್ನು (ಮೈಆರಿ. ೧೯೩೬, 
೫೩-೨೪ ; 550) ; ಗುರುವಿನಂತೆ ಶಿಸ್ಯ ತಂದೆಯಂತೆ ಮಗ (ಗಾದಿ). 
೨. ಹಾಗೆಯೇ ; ಸುಮ್ಮನೆ: ಕುತ್ತಕ್ಕೆ ಮರ್ದನಿಕ್ಕದೆ ಕುತ್ತಂ ಪೋಗೆಂ 
ದೊಡಂತೆ ಪೋಕುಮೆ (ಸಮಪ. ೧೧-೯೪). ೩. ಹೋಲಿಕೆಯನ್ನು 
ಸೂಚಿಸುವ ಶಬ್ದ; ಉಪಮಾವಾಚಕ : ವನರುಹದಂತೆ ಮುಖಂ 
(ಕವಿರಾ. ೩-೬೦); ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ 


ಅಂಕ್ಕೆ ೩೯ 


(ಆದಿಪು. ೨-೯) ; ಹಡಗು ಜಲಧಿಯೊಳೋಡಿ ಗಿರಿಗಳನೆಡಹಿ ನುಗ್ಗಾದಂತೆ 
(ಕುವ್ಯಾದ್ರೋ. ೩-೨೮). [-ಆಂತ್ಕು * ವಿ] 
ಅಂತ್ಮೆ (ಅ). ಹಾಗೆಂದು ಹೇಳುತ್ತಾರೆ, ಹೀಗೆಂದು ಸುದ್ದಿಯಿದೆ | 
ಎಂಬುದನ್ನು ಸೂಚಿಸುವ ಶಬ್ದ: ಶುದ್ಧ ಸೂರ್ಯವಂಶಜರಂತೆ 
ಅಯೋಧ್ಯ bi ಅರಸುಗಳಂತೆ ಬುದ್ರು ಳ್ಳ ದಶರಥನಣುಗನಂತೆ; 5 
ಪ್ರಸಿದ್ಧ ಪೆ ಪೆಸರು ರಾಮ ಲಕ್ಷುಮಣರಂತೆ (ಪುರಂದ, ೩-೮೭-೧); ಸಾಲ್ಲುಮಾ 
ಅಂತೆ ಕಂತೆಯ ಚಿಂತೆ (ಶ್ರೀರಾಮಾ. ೪೫೨-೭) ; ಅವರ ಮನೆಯಲ್ಲಿ 
ಮುಂದಿನ ತಿಂಗಳು ಮದುವೆಯಂತೆ (ರೂಢಿ). [< ಅನ್ನು) 
ಅಂತೆಗೆಯ್‌ (ಕ್ರಿ). ಹಾಗೆ ಮಾಡು; ಹಾಗೆಯೇ ಮಾಡು: ಅಂತೆ 
ಗೆಯ್ವೆಂ ನಿಮ್ಮೆಮ್ಮ ನಣ್ಬು ಗಳೀಗಳಾದುವಲ್ಲ (ಪಂಪಭಾ. ೯-೭ ವ); ದವನಕ |10 
ನಂತೆಗೆಯ್ದ ಹ ಬರುತ್ತೆ (ಸಂಚತಂ. ೫೫-೩) ; ಎಂಬುದುಮಂತೆಗೆಯ್ವೆ 
ನೆಂದು ಪೋಗಿ (ಜಗವಿ. ೭-೪ ವ). ([ಆಂತ್ಮೆ * ಗೆಯರ್‌ (ಆ ಕೆಯ್‌: )) 
ಅಂತೆವೊಲ್‌ "ಅಂತೆವೋಲ್‌' ನೋ. 
ಅಂತೆವೋಲ್‌, ಅಂತೆವೊಲ್‌ (ಅ). ೧. ಹೋಲಿಕೆಯನ್ನು ಸೂಚಿಸುವ 
ಮಾತು; ಉಪಮಾವಾಚಕ : ಪಗಲುತ್ಬಲಲಕ್ಷ್ಮಿಯಂತೆವೋಲ್‌: 
ಕೊರಗುತುಂ (ಜಗನಿ. ೧೬-೧೨೯). ೨. ಉತ್ಪ್ರೇಕ್ಷೆಯನ್ನು ಸೂಚಿಸುವ 
ಮಾತು: ಕಣ್ಣನೀರಿಟಕದುವು ಬಾಳೆಮಾನ್‌ ಜಲಮನಲಕ್ಕಿಸಲಾಜದೆ ಕಾಣು 
ವಂತೆವೋಲ್‌ (ಕಾವ್ಯಸಾ. ಶೂದ್ರಕ. ೧೧) ; ಆ ಗೇಯಕ್ಕೆ ಸೋಲ್ತಂತೆ 
ವೋಲ್‌ ತಲೆಯಂ ತೂಗುವವಂ ಸುಯೋಧನ ನ ಪಂ ( ಪಂಪಭಾ, ೩-೫೫). 
ಅಂತೆವೊಲ್‌ : ೧. ಕೃಶಾನುವ PONS ಕನ್ನಡಿಯಂ | 
(ಆದಿಪು. ೭-೩೨). ೨. ನವನಳಿನೀವನಂಗಳ ಪರಾಗರಜಂಗಳನುಂಡು | 
ಮುನ್ಮಮಂತವನೆ ವಿಯತ್ತಳಭ )ಮಣವಿಹ್ವಲನಾಗಿ ಬಆಲ್ಲು ಕಾಣುವಂತೆ | 
ವೊಲಿರೆ ಕೆಂಪು... ರವಿ ಫೊರ್ದಿದನಸ್ತಶೈಲಮರಿ (ಪಂಪಭಾ. ೪-೪೬). | 
[ಅಂತೆ * ವೋಲ್‌] 
ಅಂತೇವಾಸಿ (ನಾ). ೧. ಗುರುವಿನ ಸಮಾಪದಲ್ಲಿ ವಾಸಮಾಡುವ |25 
ಶಿಷ್ಯ. ೨. ಚಂಡಾಲ. (ಸಂ. ಅಂತೇವಾಸಿನ್‌] 
ಅಂತ್ಯ (ಗು). ೧. ಕಡೆಯ; ಕೊನೆಯ; ತುದಿಯ. ೨. ತುಂಬ | | 
ಕೆಳಗಿನ; ಅತ್ಯುಂತ ಹೀನ. (ನಾ). ೩. ಕೊನೆ; ತುದಿ. ೪. ತುಂಬ 
ಕೆಳಗಿನ ಜಾತಿಯವನು. ೫. ಮೆ ಚೈ. ೬. ಹತ್ತುಲಕ್ಷ ಕೋಟಿ. 
೭. ಪ್ರಳೆಯ. [ಸಂ.] 30 
ಅಂತ್ಯಜ (ಗು). ೧. ಕಡೆಯಲ್ಲಿ ಹುಟ್ಟಿದ. (ನಾ). ೨. ಶೂದ್ರ. ೩. 
ತಲ: ಅಂತ್ಯಜನಲ್ಲಿ ಹೋಗಿ ಮೆಂತ್ಯ ಕದ್ದ ಹಾಗೆ (ಗಾದೆ). [ಸೆಂ.] 
ಅಂತ್ಯಜನ್ಮ (ನಾ). ೩. ಶೂದ್ರ. ೨. ಚಂಡಾಲ. 
" ಅಂತ್ಯಜನ್ಮ ನ್‌ (ಅಂತ್ಯ, + ಜನ ನ್‌) 
ಅಂತ್ಯಜಾತಿ (ನಾ). ಕಡೆಯ ಜಾತಿ; ತುಂಬ ಕೆಳಗಿನ ಜಾತಿ. 
[ಅಂತ್ಯ + ಜಾತಿ] 
ಅಂತ್ಯದರ್ಶನ (ನಾ). ಕೊನೆಯ ಬಾರಿಗೆ ನೋಡುವುದು : ಗಾಂಧಿ 
ಯವರ ಶ್ಮಶಾನಯಾತ್ರೆಯ ಕಾಲದಲ್ಲಿ ಅವರ ಅಂತ್ಯದರ್ಶನಕ್ಕಾಗಿ 
ಲಕ್ಷಾಂತರ ಜನರು ದೆಹಲಿಯ ಬೀದಿಗಳಲ್ಲಿ ನೆರೆದಿದ್ದರು (ರೂಢಿ). 
[ಅಂತ್ಯ + ದರ್ಶನ] 
ಅಂತ್ಯಪ್ರಾಸ (ನಾ). [ಛಂದ] ಪದ್ಯದ ಎರಡು ಅಥವಾ ಹಲವು 
ಪಾದಗಳ ಕೊನೆಯಲ್ಲಿ ಬರುವ ಪ್ರಾಸ. ಉದಾ ಪೊಲಲ ಜೆಡಂಗಂ 
ಮೆಚ್ಚಿ ಮೆಚ್ಚಿ ನೋಡಿ | ದಿವಿಜೇಂದ್ರನಿಳಾಸದೊಳಿಂತು ಕೂಡಿ (ಪಂಪಭಾ. 
೪-೧೦) ; ಸರ್ವಜೀವಂಗಳುಂ ಮುಕ್ತಿಯಂ ಕಾಣ್ಣೆ ; ದೇವರೊಳ್‌ 
ಪಗೆವವರ ಕಾಳಗಂ ಮಾಣ್ಗೆ ; ಸಾವುದೆಲ್ಲಾ ಸತ್ತು, ಬಾನಾಳ್ಕೆ ಪೂಣ್ಗೆ 
(ಹೊಂಗಳು. ೩೮). [ಅಂತ್ಯ * ಪ್ರಾಸ] 


15 


20 


40 


| 
| 


451 


ಅಂದ 


ಅಂತ್ಯಯಮಕೆ (ನಾ). [ಕಾವ್ಯಮಾ] ಪದ್ಯದ ಪಾದಗಳ ಕೊನೆ 


ಯಲ್ಲಿ ಬರುವ ಯಮಕವೆಂಬ ಶಬ್ದಾಲಂಕಾರ. ಉದಾ-- ಪ್ರಕಟ 
ಕಪಟ ನಾಟಕನಂ | ಶಕಲಿಸಿ ದಿಗ್ಬಲಿಯನಿತ್ತನತಿಖೇಟಕನಂ ॥ ಚಕಿತ 


ಜನೋತ್ಸಾಟಕನಂ। ಚಿಕೆದೇವಂ ಜಡಿದು ಜೈಯ್ತುಜೀಕಾಟಕನಂ | (ಅಪ್ರತಿ. 
೨-೧೯). [ಅಂತ್ಯ + ಯಮಕ] 
ಅಂತ್ಯಲೋಪ (ನಾ). [ವ್ಯಾಕ] (ಶಬ್ದದ) ಕೊನೆಯ ವರ್ಣ ಅಥವಾ 
ಅಕ್ಷರ ಲೋಪವಾಗುವುದು : ರಾಜನ್‌ ಮೂರ್ಧನ್‌ , . . ಯುವನ್‌ 
ಇವು ಮೊದಲಾದ ಶಬ್ದಂಗಳಂತ್ಯಲೋಪಮಾಗಿ ರಾಜ ಮೂರ್ಧ , . , 
ಯುವ ಎಂಬಂತಾದೊಡಂ ಲಿಂಗಮಪ್ಪುವು (ಶಮದ. ೮೯ ಪ್ರಯೋ) ; 
ಕೆಲವು ಪಲವು ಎಂಬ ಶಬ್ದಂಗಳ್‌ ವತ್ವಮಿದಿರೊಳಿರ್ದೇಡಮಂತ್ಯ 
ಲೋಪಮಂ ಪಡೆವುವು (ಶಮದ. ೧೦೦ ವ ತ್ತಿ). [ಅಂತ್ಯ + ಲೋಪ] 
ಅಂತ್ಯವರ್ಣ (ನಾ). ೧. [ವ್ಯಾಕ] (ತಟ್ಟದ) ಕೊನೆಯ ವರ್ಣ. 
೨. ಮೊಥರ್ಮದೆ ನಾಲ್ಕು ವರ್ಣಗಳಲ್ಲಿ ಕಡೆಯದಾದ ಶೂದ್ರ 
ಜಾತಿ. [ಅಂತ್ಯ ವರ್ಣ) 
ಅಂತ್ಯಶೈವ (ನಾ). [ನೀಶ್ಸಿ] ಆರು ಬಗೆಯ ಶೈವ ಪ್ರಭೇದಗಳಲ್ಲಿ 
ಒಂದು: ಆದಿಶೈವ ಮಹಾಶೈವ ಅನುಶೈವ ಅಂತರ (ಅವಾಂತರ) ಶೈವ 
ಪ್ರವರಶೈವ ಅಂತ್ಯಶೈವ ಎಂಬ ಈ ಅಣು ಶೈವದ ನೀತಿಯಲ್ಲ (ಸಿದ್ಧೇವ. ೯). 
[ಅಂತ್ಯ + ಶೈವ] 
ಅಂತ್ಯಾಕ್ಷರ (ನವಿ. (ಶಬ್ದದ) ಕೊನೆಯ ಅಕ್ಷರ. [ಅಂತ್ಯ * ಅಕ್ಷರ] 
ಅಂತಾ ಸರಿ (ನಾ). ಒಬ್ಬರು ಹೇಳಿದ ಪದ್ಯದ “ಕೊನೆಯ ಅಿಕ್ಷರದಿಂದ 
ಮತ್ತೊಬ್ಬ ನಿರು ಮುಂದಿನ ಪ ಪದ್ಯವನ್ನು ಆರಂಭಿಸಿ ಹೇಳುವ ಸ ಸ್ಪರ್ಧೆ. 
[ಸಂ. ಸಂತಾ ಕ್ಷ (ಅಂತ್ಯ * ಅಕ್ಷರ * -)] 
ಅಂತ್ಯಾದರ್ಶನ (ನಾ). - ಅಂತ್ಯಲೋಪ : ಜನಮುಲಿವ ಸಂಸ್ಕೃತ 
ವ್ಯಂಜನಾಂತ ಲಿಂಗಂಗಳತ್ವಮಂ ದ್ವಿತ್ವದಿನುತ್ವ ನಿಯೋಗಮನಂತ್ಯಾದರ್ಶ 
ನಮಂ ಮೇಣ್‌ ,.. ತಾಳ್ಜು ಕನ್ನಡಕ್ಕಿವು ಲಿಂಗಂ (ಶಮದ. ೮೬). 
[ಅಂತ್ಯ + ಅದರ್ಶನ] 
ಅಂತೆ ಷ್ಟಿ (ನಾ). ಸತ್ತವರಿಗಾಗಿ ಮಾಡುವ ಉತ್ತರಕ್ರಿಯೆ. [ಸಂ.] 
ಅಂತ್ರ (ನಾ). ಕರುಳು. [ಸಂ.] 
ME ತ್ರವೃದ್ಧಿ (ನಾ). ಕರುಳು ಕೆಳಕ್ಕೆ ಇಳಿಯಬೀಳುವ ಒಂದು ರೋಗ; 
"ಹರ್ನಿಯಾ. [ಅಂತ್ರ * ವೃದ್ಧಿ) 
ಅಂದ (ನಾ). ೧. ಚೆಲುವು; ಸೊಬಗು: ಜವ್ವನದ ವಿಳಾಸದಂದದ 
ಬೆಡಂಗಿನ ಪೆಂಡಿರೆ ಪೆಂಡಿರ್‌ (ಪಂಪಭಾ. ೪-೮೫) ; ಆಕೆಯ ಮಾತಾಕೆಯ 
ಮುದ್ದಾಕೆಯಂದವಾಕೆಯ ತನುಸೋಂಕು (ಕಾದಂಉ. ೭೭೪); ಆ 
ತೋಟದ ಅಂದವನ್ನು ಎಲ್ಲರೂ ಮೆಚ್ಚಿದರು (ರೂಢಿ). ೨. ರೀತಿ; ಬಗೆ: 
ಸೀರ್ಮುತ್ತಿನಂದಮಾದುವು ಪನಿಗಳ್‌ (ಕಾವ್ಯಸಾ. ಶೂದ್ರಕ. ೬೯೪) ; ಇದ 
ಜಂದಂ ಬಿಸವಂದೆಮಿಂತಿದಮರೇಂದ್ರಾನಾಸದೊಂದಂದಮಿಂತಿದು ದಲ್‌ 
ದೇವ ವಿಮಾನದಂದಮಿದು (ಆದಿಪು. ೪-೫) ; ಉಟ್‌ದ ಗುಣಂಗಳುಮನೀ 
ಯಂದದೊಳ್‌ ಪ್ರತಿಲೋಮಂಗೆಯ್ದುದುಂ (ಪಂಚತಂ. ೮೧-೭); ಅರರೆ 
ಸಿಂಹದ ತೋಳ ತೆಕ್ಕೆಯ ಕರಿಯ ಸೆಳೆವಂದದಲಿ (ಕುವ್ಯಾಕ. ೧೪-೨) ; 
ಅರಸಿಗೆ ಮೆಚ್ಚಾದುದನೆ ಲೇಸೆಂದೆಲ್ಲಕೊರೆಯಬೇಕೆಂಬಂದವಲ್ಲ (ಛಭರಚ. 
೨-೩೮). ೩. ಉದ್ದೇಶ: ನೀವಿರ್ವರುಂ ಬಂದಂದಮುಮಂ ಮನೆವಾಲಕ್ಷಿ 
ಯಂ ಪೇಟಕಿಂ (ಪಂಪಭಾ. ೯-೧೧ ವ); ೪. ಸ್ಥಿತಿ; ವಿಷಯ: ಕಣ್ಬ 
ನಿಯಂ ಸೂಸಿದಳೊಂದುಮಂ ನುಡಿದಳಿಲ್ಲಾ ಕನ್ನೆ ತನ್ನಂದಮಂ (ಆದಿಫು. 
೩-೨೪) ; ಕೊಂದ ಹೆಣವಂ ಕಾಣೆವಾತಂ ತಿಂದನೋ ದಿವಿ ನುಂಗಿದುದೊ 
ಅದಣಂದನಜಸಿಯೆವು (ಬಸಪು. ೨೧-೧೭). ೫. ಸ್ವಭಾವ; ಸ್ವರೂಪ: 
ಏನೆಂದೊಡೆಷ್ಟಾ ದೊಡಂ ಬಿಡ ತನ್ನಂದವ ನೀಚ ತಾಂ (ಸೋಮೇಶ. ೪೭); 


ಅಂದಂಗೊಳಿಸು 


ಕಂದಾ ನೀನಿತ್ತ ಬಾ ಎಂದು ನೀವು ನಿಮ್ಮಂದನ ತೋಜಯ್ಯ ಚೆನ್ನಮ 
ಕಾರ್ಜುನಾ (ಮಹಾದೇ. ೧೯-೪). ಅಂದಚಂದ ಸೌಂದರ್ಯ: 
ಮಂಜಕ್ಕ ನಗಗಳನ್ನು ತೆಗೆದುಕೊಂಡು ಅವುಗಳ ಅಂದಚಂದಗಳನ್ನು 
ನೋಡಿದಳು (ಹಾಹುತ್ತ. ೭೪); ಅಂದಚಂದಕ್ಕೆ ನಾನು, ರಾಗರಚನೆಗೆ 
ನಮ್ಮಕ್ಕ (ಗಾದೆ). | 
(ದೇ. ॥ ತಮಿ. ಮಲ. ಅನ್ನ ; ತುಳು. ಅಂದ, ಅಂದಚಂದ ; 
ತೆಲು. ಆಂದಮು] 
ಅಂದಂಗೊಳಿಸು, ಅಂದಗೊಳಿಸು (ಕ್ರಿ). ಅಂದವಾಗಿ ಕಾಣುವಂತೆ 
ಮಾಡು, ಇರಿಸು : ನೀಲರತ್ನದ ಕಡೆಯಮಂ ಪದಾಗ್ರದೊಳಂದಂ 
ಗೊಳಿಸಿಯುಂ (ರಾಜ ಶೇ. ೧೩-೫೯ ವ). ಅಂದೆಗೊಳಿಸು: ಯಜ 
ಮಾನರು ಹಿಂದಿರುಗುವ ವೇಳಿಗೆ ಮನೆಯನ್ನೆಲ್ಲಾ ಅಂದಗೊಳಿಸಿರಬೇಕು 
(ರೂಢಿ). [ಅಂದ * ಕೊಳ್‌ * -ಇಸ್ಕ್ಯು] 
ಅಂದಂಬಡೆ, ಅಂದವಡೆ (ಕ್ರಿ). ಚೆಲುವಾಗು; ಸುಂದರವಾಗು; 
ಸೊಗಸಾಗು: ಕಲ್ಪಾಮರೇಂದ್ರ ಪ್ರಬಳಬಳಸಮಿತಿ ಗಗನತಳದಿಂದ 
ಮಂದಂಬಡೆದು ನಿನೀತಾಪುರಕ್ಕವತರಿಸಿ (ಆದಿಪು. ೭-೧೦೭ ವ); ಅಂದಂ 
ಬಡೆದ ಮೊಗೆ ಸುಖಿಿಗುರುಳ್‌ ಸೋರ್ಮುಡಿ ನೋಡಲ್‌ ನಾಡೆ ಸೊಗ 
ಯಿಕುಂ ದ್ರೌಪದಿಯಾ (ಗದಾಯು. ೮-೫೧) ; ಗಿಳಿಯಂದಂಬಡೆದು ನಿನಗೆ 
ತನೂಭನದೋಹಳಮಂ ತಾನನುಗೊಳಿಸಿದುದು (ಜಯಕಾ. ೨-೨೫). 
ಅಂದವಡೆ : ಅಂದವಡೆದ ಮೆಯ್ನ ವಿರ್ಗುಡಿತೋರಣ ಚೆಂದಳಿರ್ದುಟ 
ಕುಂಭಕಲಶ ಮಂದಸ್ಮಿತ ಮುಖ ಕನ್ನಡಿಯನರೈತಂದರು (ಮೋಹತ. 
೪೨-೪೯). [ಅಂದ ಪಡೆ) 
ಅಂದಂಬೆಯು (ಕ್ರಿ). ೯ ಅಂದಂಬಡೆ : ಗೀತಿಕೆ ತಿನದಿಗಳಂದಂಚೆತ್ತೆಸೆಯೆ 
(ಕವಿರಾ. ೧-೩೫) ; ನಿನ್ನನಾ ಕೋಮಳೆಯಂದಂಬೆತ್ತ ಸುತ್ತುಂಗುರುಳಳ 
ವಡಿಸಲ್‌ (ಆದಿಪು. ೪-೨೧); ಅಂದಂಬೆತ್ತದಿರ್ಮುತ್ತೆ (ಜಗವಿ. ೬-೧೬ ವ). 
[ಅಂದ + ಪೆಲು] 
ಅಂದಕಾಲ, ಅಂದಗಾಜ (ನಾ). ಅಂದವುಳ್ಳವನು ; ಸೊಗಸುಗಾರ: 
ಇಂದೇನೊ ಲೆಕ್ಕವಿಲ್ಲದ ವಾಕ್ಯ್ಕದೋಜುವರಂದಕಾಜರು ನಿಮ್ಮ ಸುತರು 
(ಭರಚೆ. ೩೧-೫೧). ಅಂದೆಗಾಜ£ ಈ ಅಂದಗಾಜ ಅಣ್ಣಗಳ ಕಂಡು 
ಬಂಡಾದಿರಣ್ಮಾ (ನೋಳಿಮಾ, ೬೬). [ಅಂದ -ಕಾಜ] 
ಅಂದಗಾಜ "ಅಂದಕಾಅ' ನೋ. 
ಅಂದಗಾಅಕಿಕೆ (ನಾ). ಸೊಗಸುಗಾರಿಕೆ; ಠೀವಿ; ಒಯ್ಯಾರ: ಅಂದ 
ಗಾಲಿಕೆಯಲ್ಲಿ ನಡೆವನಲ್ಲ ಉಂಬಾಗ ಜಂಗಮವೆಂದು ಸಂಜೆಗೆ ಕಳ್ಳನೆಂದು 
ಹಿಂಗಿ ನುಡಿವನಲ್ಲ (ಮೋಳಿಮಾ. ೧೬೦); ಅಂದಗಾಜ್‌ಕೆಯೊಳಗರಸಿ 
ನೋಲಗಡೊಳು ನಿಂದು ನುಡಿದು ಸಮರದೊಳು (ಶ್ರಿಪುಸಾಂ. ೧೩೬). 
[ಅಂದಗಾಣ (ಆ ಅಂದಕಾಜ) + -ಇಕೆ) 
ಅಂದಗಾರ್ತಿ (ನಾ). ಚೆಲುವೆ; ಸೊಗಸುಗಾರ್ತಿ. 
[ಅಂದಗಾಜ (ಆ ಆಂದಕಾಜ) + ಇತಿ) 
ಅಂದಗೆಡಿಸು (ಕ್ರಿ). ನಾಶಮಾಡು : ಇಂದು ನೀನಾ ಪಾಂಡುಪುತ್ರರ 
ನಂದಗೆಡಿಸದೆ ಬಿಟ್ಟಿ ಯಾದೊಡೆ ಮುಂದೆ ಚಿಟ್ಟಿ ತು ರಾಜಕಾರಿಯ (ಕುವ್ಕಾಆ. 


ಲ್ಲಿ | 


೮೨ 


೪೦. 


ನಾ ಮಾ. 


ಅಂದವಳೆ 


| ಅಂದಗೆಯ್‌ (ಕ್ರಿ). ಅಲಂಕರಿಸು; ಪರಿಷ್ಕರಿಸು: “ ಸಂಸ್ಕೃತವೆನೆ 
ಪ್ರಶಸ್ತಮೆನಲಂದಗೆಯ್ವುದಕ್ಕುಂ ೫ (ಮಂಗರಾ. ೧೩೫-೩೬). 
[ಅಂದ + ಗೆಯ್‌ ( ಕೆಯಕ್‌)] 
ಅಂದಗೇಡಿ (ನಾ). ೧. ಅಂದವಿಲ್ಲದ ವ್ಯಕ್ತಿ ಅಥವಾ ಪ್ರಾಣಿ; 
ಕುರೂಪಿ: ಗೇಂಡಾಮೃಗಗಳು ಸ್ಥೂಲವಾಗಿಯೂ ಅಂದಗೇಡಿಗಳಾ 
ಗಿಯೂ ಇರುತ್ತವೆ (ಮುಂಬಯಿ. ೫-೨೪೮). ೨, ರೀತಿಗೆಟ್ಟ ವ್ಯಕ್ತಿ ಆ 
ಅಂದಗೇಡಿಗಳು ಈ ಕೆಲಸಗಳಲ್ಲಿ ಮಾನ ಮರ್ಯಾದೆಗಳನ್ನು ಬದಿಗಿಡು 
ಪುದಕ್ಕಾಗಲಿ » * - ಹಿಂದೆ ಮುಂದೆ ನೋಡಲಿಕ್ಕಿಲ್ಲ (ಧಾರ್ಮಿತೇ. ೧). 
[ಅಂದ + ಕೇಡು * ಇಣ್ಯ] 
10| ಅಂದಗೊಳಿಸು "ಅಂದಂಗೊಳಿಸು' ನೋ. 
ಅಂದಣ, "ಅಂದಳ' ನೋ. 
ಅಂದಣ್ಮ (ನಾ). ಕಣ್ಣಿನ ಪೊರೆ: ಅರೆದಜಮೂತ್ರದೊಳೊಂದಿರೆ ಸುರ 
ದಾರುಮನೆಚ್ಚಿದಂದು ಮೇಣೇಯಿದಿನಂ ಸುರಭಿಯ ಜಳದೊಳ್‌ ಭಾವಿಸಿ 
ಹರೀತಕಿಯನೆಚ್ಚೊಡಂದಣಂಗಳ್‌ ಕಿಡುಗುಂ (ಲೋಕೋಪ. ೯-೭೫). 
[ಆ ಸಂ. ಅಂಧ *?] 
ಅಂದಣಗಿತ್ತಿ (ನಾ). ಅಡಿಗೆ ಮಾಡಿ ಮಾರುವವಳು; ಆಹಾರವನ್ನು 
ವಿಕ್ರಯಿಸುವವಳು : ಅನವರತ ಮಾಡಿಹೆನೆಂದು ಉಪ್ಪರಗುಡಿಯ ಕಟ್ಟ 
ಮಾಡುವ ಭಕ್ತನ ಮನೆಯದು ಅಂದಣಗಿತ್ತಿಯ ಮನೆ (ಬಸವ. ೨೨೬) ; 
ಇವರೆಲ್ಲರು ಆ£ ಅಡುವ ಅಂದಣಗಿತ್ತಿಯ ಮನೆಯ ಉಂಬಳಿಕಾಣರಾ 
ದರು (ಮೋಳಿಮಾ. ೫೯೬); ಅನುಶ್ರುತವ ಮಾಡಿಹೆನೆಂದು ಉಪ್ಪರಗುಡಿ 
ಯನೆತ್ತಿ ಮಾಡುವ ಭಕ್ತನ ಮನೆಯು ಅಟ್ಟಳ್ಳುವ ಅಂದಣಗಿತ್ತಿಯ ಮನೆ 
(ಚಿನ್ನವ. ೫೩-೧). "ಅಂದಣಿಗ ಪರಾ. [ಆ ಆಂದಣಿಗ + -ಇತ್ತಿ ?] 
ಅಂದಣಿಗ (ನಾ). ಆಹಾರವನ್ನು ಮಾರುವವನು: ಉಂಡನರ ನೋಡಿ 
ತಮ್ಮ ಬಂಧುಗಳ ನೋಡಿ ಅವರು ಜಂಗಮವೆಂದು ತನ್ನ ಸಂದೇಹದ 
ಕಟ್ಟಳೆ ಅವರೆಂದು ಮಾಡುವ ಆಂದಣಿಗರ ಜಗಭಂಡರ ಒಡೆಯರ ಕಟ್ಟಳೆ 
ಪ್ರತದಂಗದ ಸಂಗವಲ್ಲ ಏಲೇಶ್ವರಲಿಂಗಕ್ಕೆ ದೂರ (ಏಲೇಶ್ವ. ೯೪); ತತ್ಪುರ 
ದೊಳಿರ್ದ ವಿಶಾಖನಂದಿ ಪಸಿನಂ ನಂದಿಸಲೆಂದು ಆಂ[ಪಾಠಾಂ. ಲಂ] 
ದಣಿಗರ ಮಂದಿರಕ್ಕೆ ಪೋಪವಂ ಮುಂದೆ (ನರ್ಧಪು. ೩-೧೨ ವ). 
[ಅಂದಣ್ಯ * -ಇಗ. P ~? ಸಂ. ರಂಧನ ಎ ಅಡಿಗೆ] 
ಅಂದಣಿಗೆ (ನಾ). ಒಂದು ಊರಿನ ಹೆಸರು:  ಹರಿರಾಣಾದ ಚನ್ನ 
ಗೌಂಡನುಂ ಬಾಡದ ಯಕ್ಕ್‌ಮಗೌಂಡನುಂ ಆಂದಣಿಗೆಯ ಕಲ್ಲಗೌಂಡನುಂ 
ನಿಡುಗುಂದಿಯ ಸಮಸ್ತ ಪ್ರಜೆ (ಕಕುಲ. ೧೭-೧೫ ; ?). [?) 
ಅಂದಪಡಿಸು (ಕ್ರಿ). - ಅಂದಂಗೊಳಿಸು : ಇದರಲ್ಲಿ ಮುದ್ರಣದ ತಪ್ಪು 
ಗಳು ಹೇರೆಳವಾಗಿ ಬಿದ್ದಿದ್ದುದರಿಂದ ಅವೆಲ್ಲವನ್ನೂ ತಿದ್ದಿ ಪುಸ್ತಕದ ರೂಪ 
ವನ್ನೂ ಅಕಾರವನ್ನೂ ಆಂದಪಡಿಸಿ, ಈ ಎರಡನೆಯ ಮದ್ರಣವನ್ನು 
ಮಾಡಿಸಲಾಗಿದೆ (ಚಾವುಂಪು. ನೀ. ೬). [ಅಂದ * ಪಡು * ಇಇಸ್ಕು] 
ಅಂದಮಾರಯ್ಯ (ನಾ). ಒಬ್ಬನ ಹೆಸರು: ಶ್ರೀ ಸನ್ನ ಬೆಳ್ಳೊಳದಲೆ 
ನಿನ್ನು * ಡನೆವಿಟ್ಟು ಅನ್ನಮಾರಯ್ಯ ಮನದಲಗ್ಗಳದೇವರೆಂಬರಂ ಕಾಣ್ಟ 
ಬಗೆಯಿನ್ನಂ (ಎಕ. 11, ೪೬೭ ; 1000). [ಅಂದ + ಮಾರ * ಅಯ್ಯ] 


5 


25 


ಆ-೨೦) ; ದುರ್ಬೊಧೆಗಳ ನಾನಾ ಚಂದದಲಿ ಬೋಧಿಸಿ ಸುನೀತಿಯನಂದ | 40 ಅಂದಮಾಸಲ್‌ (ನಾ). ಒಂದು ಊರಿನ ಹೆಸರು: ರಣಪಾರ 


ಗೆಡಿಸಿ ತದೀಯ ವಂಶಚ್ಛ್ರೇದ ಮಾರ್ಗವನು (ಕುವ್ಯಾಆ. ೮-೫೪); ಮುಕಿ 
ದರ್‌ ಕೊಆತಿದರರೆದರ್‌ ಕೊಂದರಂದಗೆಡಿಸಿದರ್‌ (ಚಿಬಪು. ೨೧-೨೦). 
[ಆಂದ + ಕೆಡು * -ಇಸ್ಕು] 
ಅಂದಗೆಡು (ಕ್ರಿ). ಸೊಗಸುಗುಂದು; ಕೆಟ್ಟುಹೋಗು : ನೊಂದನೈ 
ಸುಗ್ರೀವ ತಪ್ಪಾಯ್ತಂದಗೆಟ್ಟುದು ಬಲ್ಲವಿಕೆಯೇನೆಂದು ಬಗೆವನೊ ಚಿತ್ತ 
ದಲಿ (ತೊರರಾ. ೪-೩-೧೮). [ಅಂದ * ಕೆಡು] 


ಗಾಮುಣ್ಣರುಂ 
ನಾಲ್ಸಾಮುಣ್ಣ ರುಂ (ಎಕ. 11, ೩೫-೮ ; 800). 
ಅಂದಲ "ಅಂದಳ? ನೋ. 
ಅಂದವಡೆ "ಅಂದಂಬಡೆ? ನೋ. 
45 | ಅಂದವಳಿ (ಕ್ರಿ). ರೂಪುಕೆಡು; ಸ್ಥಿತಿಗೆಡು: ಸೀನೇಕಂದವಳಿದೆ ರಣ 
ದೊಳಗೆ ಕಂದ (ಜೈ ನಿಭಾ. ೧೩-೫೫). [ಅಂದ ಅಳ್ಳಿ (< ಅಲಿ) 


ಅನ್ಲಮಾಸಲ ಉತ್ತಮ ಗಾಮುಣ್ಣರುಂ 


[?) 


ನನಿಲೂರೆ 


ಅಂದನಿಗೆ 


ಅಂದನಿಗ (ನಾ). ಅಂದವುಳ್ಳವನು; ಸ್ವರೂಪವುಳ್ಳವನು : ಅಭ್ಲಮ | 
ಪ್ರಭು ಸಿದ್ಧರಾಮರನು ಅಂದು ಭಾವಿಸಿ ನೋಡಿ ಇವರೇನಿಂದುಮಾಳಿಯ | 
ಸಗುಣನಿರ್ಗುಣದಂದವಿಗರೋ ಶಿವಶಿವಾ ಎನುತಿರ್ದುದಖಿಳಜನ| 
( ಪ್ರಭುಲೀ. ೧೪-೧೩). [ಅಂದ + -ಇಗ] 

ಅಂದನಿಡು (ಕ್ರಿ). ೧. ಚೆನ್ನಾಗಿ ಇಡು; ಕ್ರಮವಾಗಿ ಇಡು: ಮಂದ | 5 
ರಾಚಲವದನು ಮೇರುವಿಗಂದವಿಟ್ಟನು ಮರಳಿ ಮಾರುತ ಬಂದನೊಬ್ಬನು 
ಬಳಿಕ ಶ್ರೀಪತಿಯೆಡೆಗೆ (ಸಂಭಪ. ೬-೪೦); ಬಂದರಾ ಚಿತ್ರಿಕರು ಕರಿಯ 
ವೊಲಂದವಿಟ್ಟಿರು ಬಣ್ಣಬರಹಗಳಿಂದ ರಚಿಸಿದರಾನೆಯನು ಚೌದಂತಿಗಳ 
ನಿಲಿಸಿ (ಸಂಭಸ. ೨೦-೧೦). ೨. ನೆಮ್ಮದಿಗೊಳಿಸು ; ಸಮಾಧಾನ 
ಮಾಡು: ಕುಂದುನಿಂದೆಗಳೊಳಗೊಂದಿದ ಪುರುಷರು ಬಂದಡೆ ತಮ್ಮ 1೦ 
ವೊಲವರ ಅಂದವಿಡುವ ಸದುಹೃದಯರ ತೆಆಹಿನೊಳು ಚಂದನವೃಕ್ಷಗ 
“ಳಿಹವು (ಅಂಜಚ. ೨-೪೫) ; ಮಾರ್ಕಂಡೇಯಮುನಿ ಯಮನಂದನನ 
ನಿತಿಹಾಸಕಥೆಗಳಲಂದವಿಟ್ಟನು ಚಿತ್ತವನು ಖಯಖೋಡಿಗಳ ಕಳೆದು 
(ಕುವ್ಯಾಅ. ೧೫-೨೦). [ಅಂದ * ಇಡು] 

ಅಂದವಿಸು, ಅಂದೈಸು (ಕ್ರಿ). ೧. ಅಂದವಾಗಿ ಮಾಡು; ಅಲಂ 
ಕರಿಸು: ಇಪ್ಪತ್ತೈದು ಗತಿಯೆಂಬ ಹೊಂದಿಗೆಯ ಸೋಪಾನಗಳ ಬಲಿದಂ 
ದವಿಸಿ£ಸೆ] ಯಲ್ಲಮನ ಪರಮಾನಂದಲೀಲಾಮೃತ ಸರೋವರವಾಯ್ತು 
ಜಗದೊಳಗೆ (ಪ್ರಭುಲೀ.೨೫-೨೫). ಅಂದೈಸು : ೨. ಉತ್ತಮಪಡಿಸು : 
ಹಿಂದಣಿವರ ಕಥೆಗಳ ಕೇಳಿ ಸ್ವಗುಣವನಂದೈಸ ಮನ ವಚನಗಳೊಳು 
ಕೇಸರಿಯ ಮುಂದಣ ಸೊಣಗನಂದದಿ ನಾಚಿಳೊಳದೆಲೆ ಮಂದಮತಿಯೆ |20 
ಗುರುಸಿದ್ಧನೊಲಿವನೇ (ಕೈಕಪ. ೭೨-೫). ೩. ಹುಚ್ಚಿ ಬರು; ಕಾಣಿ; 
ಸಿಕೊ; ಆವಿರ್ಭವಿಸು : ಆ ನಿಶ್ಶಬ್ದದಿರವದೆಂದು ಎಂದಿರದಜಕೊಳ್‌ | 
ನಾದನಂದೈಸಿತಾವ ವಿಧದಿಂದೆ ಯದನೊರೆವುದೆನಲಿಂತೆಂದನು (ಮನೋವಿ. | 
೨-೬) ; ಬೆಳ್ಳಾಲಿಯಿಂದೆ ಕರ್ಪಾಲಿಯದಜಕೊಳ್‌ ಬಿಂಬವು ಅಂದೈಸಿತು 
(ಮನೋನಿ. ೫-೫). ೪. ನಿರ್ಣಯಿಸು: ಮನದಿರವನು ಅಂದೈಸಲರಿ |25 
ದೆನಲ್‌ ತಂದೆ ನೀವಆಕಿಸದೊಡೆ ಸಂದೇಹ ಬಿಡದೆನಗೆ (ಮನೋನಿ.೧-೪೭). 

[ಅಂದ + -ಇಸ್ಕು] 

ಅಂದವೇಲು (ಕ್ರಿ). ಸೊಗಸು ಹೆಚ್ಚು; ಕಳೆಗೊಳ್ಳು : ವಿಮಲಬ್ರಹ್ಮ 
ರಶ್ಮಿಯಲಿ ಅಂದವೇಜಕಿದ ಗಡ್ಡೆ ದರ್ಭೆಗಳಿಂದ ನಿಜಕಿಯುಡಿಗೆಗಳ ನಾಟಕ 
ದಿಂದ (ಕುವ್ಯಾಅ. ೧೦-೨) ; ಕಂದಿದುವು ಮೋಜಕಿಗಳು ಗಂಗಾನಂದನ |30 
ಜ್ರೋಣಾದಿ ಸುಜನರಿಗಂದನೇಆಿತು ಮುಸುಡು ಶಕುನಿ ಸುಯೋಧ 
ನಾದಿಗಳ (ಕುವ್ಯಾಸ. ೧೩-೪೨). [ಅಂದ + ಏಜ] 

ಅಂದಳ, ಅಂದಣ್ಣ, ಅಂದಲ (ನಾ). ಶಿಬಿಕೆ; ಪಲ್ಲಕ್ಕಿ; ಮೇನೆ; 
ಜೋಲಿ: “ಶಿಬಿಕಾ ಯಾಪ್ಯಯಾನಂ ಈ ೨ ಅಂದಳ ” (ನಾಚಿರಾ. ೧೩೪); 
ಅಂದಳದ ಮುಂದೆ ವಂದಿಸಿಕೊಂಡಿಹೆನೆಂದು ತ್ರಿವಿಧವ ಹೆಜಕಿಹಿಂಗಿ 
ಮಾಡುವ ನಿರ್ಬಂಧಿಗನ ನೋಡಾ (ಮೋಳಿಮಾ. ೫೯); ರಾಣಿಯ ವಾಸ 
ದಂದಳಕೆ ದಡ್ಡಿ ಮುಸುಂಕುವುದುಂಟು (ಪಾರ್ಶ್ವಪು. ೮-೯೩) ; ಅರಮನೆಗೆ 
ಪೋಪ ನೃಪರಂದಳದ ಗೊಂದಳದ ತರುಣಿಯರ ಮಣಿಭೂಷಣಾವಳಿಯ 
ಗಾವಳಿಯ (ಚೆಬಪು. ೪೨-೧೫). ಅಂದಣ್ಣ : ನಡೆಮಾಡಂ ನಜೆಗೊಪ್ಪು 
ನಶ್ವತತಿ ಚೆಂಬೊನ್ನಂದಣಂ ವಾಜಿ ಪೆರ್ವಿಡಿ ಪೇರಾನೆ ಸುಖಾಸನಂ ತುಜುಗೆ | 40 
ಬಂದರ್‌ ಗಾಯಕರ್‌ ವಾದಕರ್‌ (ಮಲ್ಲಿಪು. ೫-೭೭) ; ಪತ್ತುವಂದಣಮಂ 
ಕೆಂಪಿನ ಪೂವಂ. .. ಕನಸೊಳ್‌ ಕಾಣಲು ಬಾರದೈ (ಸೋಮೇಶ. ೭೦) ; 
ನವರತ್ನ್ನದಂದಣದೊಳು ಲತಾಂಗಿ ವಿರಾಜಿಸಲು (ಜೀವಂಚ. ೮-೨೫). 
ಅಂದಲ: ಬ್ರಹ್ಮರ್ಸಿಗಳಿಂದ ಅಚರಿಸಲ್ಪಟ್ಟ ನೇದೋಕ್ತ ಮಂತ್ರಗಳನ್ನು 
ದೂಷಿಸಿ ಅವರನ್ನು ಅಂದಲವನ್ನು ಹೊತ್ತುಕೊಂಡು ಬರುವುದಕ್ಕೆ ಕಟ್ಟು 


ಟಿ 
ಮಾಡಿದ ಪಾಪಾತ್ಮನಾದ ನೀನು (ಕೃವಾಉ. ೨೧) ; ಕಾಲುನಡಗೇಲಿ ಬರ 


[s5 
| 


45 


೪ಗಿ 


ಅಂದಿಗೆ 


ಲಾರೆ ತಮ್ಮಯ್ಯ ಬ್ಯಾಗನೇ ತರಿಸೋ ಅಂದಲವಾ ( ಹುಟ್ಟಿ ಹ. ೮೯). 
[ಸಂ. ಆಂದೋಲ] 

ಅಂದಳಸತ್ತಿಗೆ (ನಾ). ೧. ಪಲ್ಲಕ್ಕಿ ಮತ್ತು ಛತ್ರಿ. ೨. ಪಲ್ಲಕ್ಕಿಯ 
ಮೇಲಿನ ಛತ್ರಿ : ಎರಡು ಪದಂಗಳಪಭ)ಂಶಕ್ಕೆ--ಅಂದೋಳಭತ್ರಿಕಾ- 
ಅಂದಳಸತ್ತಿಗೆ (ಶಮದ. ೨೮೯ ಪ್ರಯೋ). [ಅಂದಳ - ಸತ್ತಿಗೆ] 

ಅಂದಾಜಾ "ಅಂದಾಜು? ನೋ. 

ಅಂದಾಜು, ಅಂದಾಜಾ (ನಾ). ೧. ಊಹೆ; ಊಹಿಸಿದ ಪರಿಮಾಣ: 
ಇಂಥಾ ಭಾರೀ ಸಭೆಯು ಈ ಭಾಗದಲ್ಲೇ ಎಂದೂ ಸೇರಿದ್ದಿಲ್ಲ, ನಿನ್ನ 
ಅಂದಾಜೇನು ? ಹತ್ತು ಸಾವಿರ ತಲೆಯು ಇರಬಹುದು, ಅಲ್ಲವೆ? (ನಡೆದಾ. 
1, ೩೮೯). ೨. ಒಂದು ವಸ್ತುವಿಗಾಗುವ ಬೆರೆ, ಕೆಲಸಕ್ಕಾಗಿ ತಗು 
ಲುವ ವೆಚ್ಚ ಮುಂತಾದವುಗಳ ಬಗೆಗೆ ಊಹೆ : ಇಂಥ ಮನೆಯನ್ನು 
ಕಟ್ಟಸುವುದಕ್ಕೆ ಕೆನಿಸ್ಮ ಪಕ್ಷ ಐವತ್ತುಸಾವಿರ ರೂಪಾಯಿಗಳಾದರೂ ಬೇಕಾ 
ಗಬಹುದೆಂದು ನನ್ನ ಅಂದಾಜು (ರೂಢಿ). ಅಂದಾ ಜಾ : ೧. ಸ್ವತ್ತಿನ ಖರೀ 
ದಿಯನ್ನು ಒಂದು ರೂಪಾಯಿಗಿಂತಲೂ ಕಡಿಮೆಯಾಗಿ ಆಂದಾಜಾ ಮಾಡ 
ಕೂಡದು (ಗ್ರಾಮಾಕ. ೬೧). ಅಂದಾಜುಕಟ್ಟು - ಒಂದು ವಸ್ತುವಿಗಾ 
ಗುವ ಬೆಲೆ, ಕೆಲಸಕ್ಕಾಗಿ ತಗುಲುವ ವೆಚ್ಚ ಮುಂತಾದವುಗಳ 
ಬಗೆಗೆ ಊಹೆಮಾಡು. ಅಂದಾಜು ಮಾಡು - ಅಂದಾಜು ಕಟ್ಟು : 
ಈ ಪುಸ್ತಕವನ್ನು ಮುದ್ರಿಸುವುದಕ್ಕೆ ಎಷ್ಟಾ ಗಬಹುದೆಂಬುದನ್ನು ಅಂದಾಜು 
ಮಾಡಿ ಹೇಳಿ (ರೂಢಿ). 

[.*- ಪಾರ. ಅಂದಾಜ್‌ ಎ ಪ್ರಮಾಣ, ತರ್ಕ; ಓಂ. ಮರಾ. 
ಅಂದಾಜ್‌) 

ಅಂದಾಜುಪಟ್ಟಿ (ನಾ). ಲೆಕ್ಕದ ಅಂದಾಜನ್ನು ತಿಳಿಸುವ ಪಟ್ಟಿ. 

[ಅಂದಾಜು + ಪಟ್ಟ) 

ಅಂದಾಜುಪತ್ರ (ನಾ). - ಅಂದಾಜುಪಟ್ಟಿ: ನಿಮ್ಮ ಗೃಹಕೃತ್ಯದ 
ಅಂದಾಜುಪತ್ರದಲ್ಲಿ ಪೌಷ್ಟಿಕ ಆಹಾರಗಳಿಗೆ ಮೊದಲನೆಯ ಸ್ಥಾನ ಸಿಗ 
ಬೇಕು. (ಅಡುಸೌ. ೧೨೩). [ಅಂದಾಜು + ಪತ್ರ] 

ಅಂದಾಜುಚೆಲೆ (ನಾ). ಊಹಿಸಿ ತಿಳಿಯಬಹುದಾದ ಬೆಲೆ; ನಾವು 
ನೋಡಿದ್ದ ಬೈಸಿಕಲ್ಲಿನ ಅಂದಾಜುಬೆಲೆ ಎಷ್ಟಿರಬಹುದು ? (ರೂಢಿ). 

[ಅಂದಾಜು * ಬೆಲೆ] 

ಅಂದಾದರ್ಜಾರು "ಅಂಧಾದರ್ಬಾರು' ಕೋ. 

| ಅಂದಾದಿ (ನಾ). ಒಂದು ವಂಶದ ಹೆಸರು (7): ಅಂದಾದಿಯರ 
ನೊಲಂವ್ಬುಸೆಟ್ಟಿಯ ಮ್ಮಗಂ ನಿರುಗುನ್ನಸೆಟ್ಟ ಯುಂ (ಎಕ. 1%, ಹೊಸಕೋ. 
೧೦-೧೬ 1023). [?] 

ಅಂದಾದುಂದಿ "ಅಂಧಾದುಂದಿ? ನೋ. 

ಅಂದಿ (ನಾ). ನೆಲ್ಲುಚಿಟ್ಟಿ; ಹೂಜಿ (8). [-? ತಮಿ. ಅನ್ನು] 

ಅಂದಿಕೆ (ನಾ). ಒಲೆ (ಕ). [ಸಂ. ಅಂತಿಕಾ] 

-ಅಂದಿಗ (ನಾ). ಆ ರೀತಿಯಾದವನು ; ಅಂಥವನು: ಒಂದೊಂದೆ 
ರಸದ ಸೋಲಮದೊಂದೊಂದನೆ ಕೊಲ್ಲುಮೋವೊ ಲಂಪಳರಪ್ಪೆಮ್ಮಂದಿ 
ಗರಂ ಬಗೆವಂದದೆ ಕೊಂದಿಕ್ಕವೆ ಸಕಲವಿಷಯವಿಷಮವಿಸಂಗಳ್‌ (ಆದಿಪು. 
೪-೭೩). "ಒಂದಿಗ' ಪರಾ. [ಅಂದ? + -ಇಗ] 

ಅಂದಿಗರ್ಚು (ನಾ). ಸಂಧ್ಯಾಕಾಲದಲ್ಲಿ (ಗುರುವಿನ) ಪಾದವನ್ನು 
ತೊಳೆದು ಮಾಡುವ ಪೂಜೆ (?) : ಮಠದ ನಿವ್ಯಾವಾನಕ್ಕೆ ತವ(ಮ)ಗೆ 
ನಡೆವ ಅಂದಿಗರ್ಚ ಕಾಣಿಕೆಯವೆರಡು ಗದ್ಯಾಣದ ತೆಜಕಿಯಂ ತತ್ಕಾಲ 
ದೊಳ್‌ ಬಿಟ್ಟಿರು (ಎಇ. 2೭೪1, ೮೫-೩೬; 1067). 

[ಅಂದ್ಕಿ* ಕರ್ಚು; (ಆ ಕಟ್ಟು). P ತಮಿ. ಅನ್ವಿಆ ಸಂ. ಸಂಧ್ಯಾ) 
ಅಂದಿಗೆ "ಅಂದುಗೆ' ನೋ. 


ಅಂದಿಸು 


ಅಂದಿಸು (ಕ್ರಿ). ಎಟುಕಿಸು; ನಿಲುಕಿಸು.-ಅಂದಿಸಿಕೊ - ಎಟುಕಿಸಿಕೊ; 
ನಿಲುಕಿಸಿಕೊ : ಅಂದಿಸಿಕೊ ಹೆರರೆನಿಪರನು ಹೃದಯವಿಸ್ತರದೆ ಹೊಂದು 
ನಿಶ್ವಾತ್ಮತೆಯ (ಮಂಕುಕ. ೭೩೭). [ಅಂದ್ಳು * -ಇಸ್ಕು] 

ಅಂದಿಹುಳು (ನಾ). ಅಂದಿ ಎಂಬ ಹುಳು; ನೆಲ್ಲು ಚಿಟ್ಟಿ; ನೆಲ್ಲು 
ಹೂಜಿ (ಕಿ). [ಅಂದಿ * ಹುಳು (ಆ ಫುಟು)] 

ಅಂದ್ಳು (ಕ್ರಿ). ೧. ಎಟುಕಿಸು ; ನಿಲುಕಿಸಿಕೊಳ್ಳು : ತಾಂಬೂಲಮಡಪು 
ಗಳ್‌ ಅಂದಿಕೊಟ್ಟಳು ಅಂಬುಜಾನನೆ (ಬಾಣಾಕ. ೧೩-೪). ೨. ಎಟುಕು; 
ನಿಲುಕು: ಸೌಂದರ್ಯವೊಂದು ದೈವರಹಸ್ಯ ಸೃಷ್ಟಿ ವೊಲು ನಿಂದಿರ್ಪು 
ದದರಾಶೆಯೆನೆ ಜೀವಿತಾಶೆ ಅಂದುವುದು ಕಣ್ಣಿಗದು (ಮಂಕುಕ. ೪೬೯). 
ಅಂದಿಕೊ - ಎಟುಕಿಸಿಕೊ; ನಿಲುಕಿಸಿಕೊ. 

[ *-1? ತೆಲು. ಅಂದು] 

ಅಂದ್ಕು (ನಾ). ಆ ದಿನ; ಆ ವೇಳೆ; ಆಗ; ಹಿಂದೆ: ಭದ್ರಮಾಗಿದ 
ಧರ್ಮವನ್ನುವಲಕೈವನ್ನಿನಿಸಳ್ಳಲೋ (ಎಕ. 11, ೩೧-೨ ; 650); ಕಾರ್ತಿಗೆ 
ಫುಣ್ಣಮೆ ಅನ್ಹು ತಟ ಕ್ಕಾಡಾ ಇರ್ಪ್ಪತ್ತಯ್ವರ್ಕಂ (ಎಕ. 111, ತಿರುಮ. 
೧-೪ ; 726) ; ಅಂದಿದು ಸೀತೆಯೊಳ್‌ ನೆರೆದು ನಿಂದೆಡೆ ತತ್ಸರದೂಷ 
ಣರ್ಕಳಂ ಕೊಂದೆಡೆ (ಸಂಪಭಾ. ೪-೧೯) ; ದಿವಾಕರನಂದಿಂ ದಕ್ಷಿಣೋ 
ತ್ತರಾಯಣನಾದಂ (ಗಿರಿಕ. ೧-೫೩) ; ಸುರರ ಕಾರ್ಯದಲಂದು ಸಾರಥಿ 
ಸರಸಿಜೋದ್ಭವನಾಗನೇ (ಕುವ್ಯಾಕ. ೫-೩೨) ; ಅಂದಿನಿಂ ಚಂದ್ರಹಾಸಂ 
ಪಾಲಿಸುವನಿಳೆಯನು (ಜೈನಿಭಾ. ೨೯-೧೨). ಅಂದಂದು - ಆಗಾಗ; 
ಆಯಾ ವೇಳೆ; ಆಯಾ ದಿವಸ: ಅಂದಂದಿನ ದಂದುಗಕ್ಕೆ ಏನೆನೇನೆ 
ನಯ್ಯ (ಮಹದೇ. ೨-೨) ; ಬೆಳಗುಗಂದಂದಿಂಗೆ ಮಚ್ಚಿತ್ತಮಂ (ಅರ್ಥನೇ. 
೧-೫). ಅಂದು ತೊಟ್ಟು - ಆಗಿನಿಂದ ಹಿಡಿದು; ಆಗಿನಿಂದಲೂ: 
ಅಂದೇಕಪತ್ನ್ನೀಪ್ರತಂ ನಿಶ್ಚಳಿತಂ ನೋಡಂದುತೊಟ್ಟಿಂದುವರಮದನೆ ದಲ್‌ 
ಭಾನಿಸುತಿರ್ಪನವ್ಯಾಕುಳಚಿತ್ತಂ (ರಸರ. ೩-೧೩೩). 

[ದೇ. ॥ ತಮಿ. ಅನ್ನು, ಅನ್ಟ್ರೈ; ಮಲ. ಅನ್ನು ; ಕೊಡ. ಅಂದಿ; 
ಶುಳು. ಆನಿ, ಆಪಗ ; ತೆಲು. ಆಂತ; ಗೊಂಡಿ. ಅನೀ, ಅಂತೀ; 
ಕುರುಖ್‌. ಅಂತಿ; ಮಲ್ತೊ. ಅಂದೆ, ಅನಿ] 

ಅಂದ್ಕು (ಅ). ಆ ಸಂದರ್ಭದಲ್ಲಿ; ಆ ಪಕ್ಷದಲ್ಲಿ: ಅಂತು ಮಾಡಲಾಜ 
ದಂದು ತಪಂಬಡುವೆನೆಂದು ವಸುಭಾಗಭಟ್ಟಂ ಪ್ರತಿಜ್ಞಾಪೂರ್ವಕಂ ನುಡಿ 
ವುದುಂ (ಪಂಚತಂ. ೧೮-೧೫). [< ಅಂದ್ಳು) 

ಅಂದು (ನಾ). ೧. ಸರಪಳಿ; ಬೇಡಿ. ೨. ಆನೆಯ ಕಾಲಿನ ಸರಪಳಿ; 
ನಿಗಳ. ೩. ಕಾಲಂದುಗೆ; ನೂಪುರ; ರುಳಿ. (ಸಂ. 

ಅಂದುಗೆ, ಅಂದಿಗೆ (ನಾ). ನೂಪುರ; ರುಳಿ; ಕಾಲಿನ ಕಡಗ: 
“ ಶಿಂಜಿನಿ ನೂಪುರಮಂದುಗೆ ಮಂಜೀರಂ ಹಂಸಕಂ” (ವಸ್ತು ಕೋ. 
೭೬-೭೬); "ಕಲಲೆಂದು ಮಜ್ಜಿಗೆಯುಂ ಅಂದುಗೆಯುಮಕ್ಕುಂ ೫ ( ಶಮದ. 
8. ೧-೨೩ ವೃತ್ತಿ); ಆಂದುಗೆಯಂತೆ ಮೇಗಾಲಂ ಪತ್ತಿ ಸೊಪ್ಪು ಗುಟ್ಟುವರ್‌ 
(ಧರ್ಮಾಮೃ. ೩-೭೩ ವ); ಉಡೆವಣಿಯ ತೊಡವು ಘಲಫಲಿಸುವಂದುಗೆ 
ಯಾನೆ ಮೃಡನ ಸುತನುಂ ದ್ವಿಜತನೂಜನೆಂದುಂ ತಾನೆ (ಬಸರ. ೧-೧೫೫); 


ಅಂದುಗೆ ಪೊಂಗೆಜ್ಜೆ ಪಾಯ್ವಟಿ ಘಲುಘಲು ಅಂದದಿ ಕುಣಿವ ಗೋವಿಂದನ |. 


ಚರಣವ (ಪುರಂದ. ೨-೬೮-೩). ಅಂದಿಗೆ : “ಪಾಡಗಮಪ್ಪುದಂದಿಗೆ? 
(ಕಶರ. ೯) ; ಕಾಲ್ಸರದ ಅಂದಿಗೆಗಳ. .. ವಂದೇ ಕಾಲದೊಳ್‌ ಘಲ್ಲೆಂದು 
ಧ್ವನಿಗೊಡುವಂತೆ (ಸೌಗಂಧಿ. ೨೨೭-೬). [ಸಂ. ಅಂದುಕ] 
ಅಂದೇಶ (ನಾ). ಕೇಡಾಗುವುದೆಂಬ ಭಯ, ಸಂದೇಹ ಶಂಕೆ: 
ನಮ್ಮ ಕಡೆಯಿಂದ ಯೇನು ಆಗಬೇಕು? ಆ ವಿವರ ಹೇಳಿದರೆ ಮಾಡಿ 


ಕೊಟ್ಟೀವು. ಈ ಬಗ ಅಂದೇಶವಿಲ್ಲದೆ ಹೇಳಬೇಕು (ರಾಜೇಂದ್ರ. ೧೦೦) ; | 45 


ನಿಪರೀತ ಮತಿಯಿಂದ ಇಂಥ ಉಪಯೋಗವಿಲ್ಲದ ದೂರದ ಅಂದೇಶ 


೪೨ ಅಂಧಪಾಷಾಟಿ 
ವನ್ನು ತೆಗೆದುಕೊಂಡು ಮನಸ್ಸಿಗೆ ಉತ್ಸಾಹವನ್ನು ಕಡಿಮೆ ಮಾಡಿಕೊಳ್ಳ 
ಬಾರದು (ಕೃಷಿಪ್ರ. ೬೧); ಯಾವ ಅಂದೇಶವನ್ನೂ ಪಡದೆ ನಿರ್ವಂಚನೆ 
ಯಿಂದ ಎಲ್ಲವನ್ನೂ ಹೇಳಿ (ಮುಸುಗ. ೧೨೫) ; ನಿಮ್ಮಂಥವರ ಕೂಡ 
ವ್ಯವಹಾರ ಮಾಡಿದರೆ ಉಳಿತಾಯವಾಗುವ ಬದಲು ನನ್ನ ಆಂಗಡಿಗೇ 
ಅಳಿಗಾಲವೊದಗುವುದರಲ್ಲಿ ಆಂಡೇಶವಿಲ್ಲ (ಕಗದ್ಯ. ೨-೩೯). 
[ಪಾರ. ಅನ್ನೇಷೂ; ಹಿಂ. ಅಂದೇಶಾ; ಮರಾ. ಅಂದೇಶ್‌, 
ಆಂದೇಶಾ. / ಸಂ. ಸಂದೇಹ?] 
ಅಂದೈಸು "ಅಂದವಿಸು' ನೋ. 
ಅಂದೋಜಿ (ನಾ). ನಿಷೇಕಪ್ರಸ್ತದ ಮನೆಯಲ್ಲಿ ವಧೂವರರ ಉಪ 
ಯೋಗಕ್ಕಾಗಿ ಜೋಡಿಸಿ ಇಟ್ಟಿರುವ ತಿಂಡಿಯ ಸಾಮಗ್ರಿ: ನಂಜಕ್ಕ 
ನಿಗೆ ಅಂದೋಜಿ ಸಾಮಾನುಗಳನ್ನು ಸಿದ್ಧಪಡಿಸುವುದೇ ಒಂದು ಕೆಲಸವಾ 
ಯಿತು (ಕೀಲುಗೊಂ. ೪೧) ; ಅಂದೋಜಿ ಸಾಮಾನುಗಳನ್ನೂ ಬೆಳ್ಳಿಯ 
ತಾಂಬೂಲದ ತಟ್ಟಿ ಪರಿಕರಗಳನ್ನೂ ಕೊಂಡು ತಂದಿದ್ದಳು (ಕಾಮಿಕಾಂ. 
೧೬೦). [ಆ ಅಂದ ಓಜೆ?] 
ಅಂಧ (ನಾ). ೧. ಕುರುಡ; ಕಣ್ಣು ಕಾಣದವನು. ೨. ಕತ್ತಲೆ; 
ಮಬ್ಬು. ೩. ಕದಡಿದ ನೀರು; ನೀರು. ೪. - ಅಂಧಕಾಸುರ. [ಸಂ.] 
ಅಂಧಂತಮಸ್ಸು (ನಾ). - ಅಂಧತಮಸ ೨: ಒಳಗಿನ ಈ ಕತ್ತಲೆಯು 
ಈ ಆಂಧಂತಮಸ್ಸು ಅವನನ್ನು ನಿರ್ವಿಣ್ಣನಾಗಿ ಮಾಡಿತು ( ಸಮಜೀ. 
೯೨೩). (ಸಂ. ಅಂಧತಮಸ] 
ಅಂಧಕ (ನಾ). ೧. ಕುರುಡ: ಸುತ್ತಿ ಸುಳಿದು ನೋಡದಂತೆ ಅಂಧಕನ 
ಮಾಡಯ್ಯಾ ತಂದೆ (ಬಸವ. ೫೯) ; ತನುವಿಕಾರಿಯನಂಗಹೀನನ ಪಂಗು 
ಳಾಂಧಕೆನ. . .ಕಾಣ್ಬುದು ಮಹೀಶರಿಗಂಗವಲ್ಲೆಂದ (ಕುವ್ಕಾಉ. ೩-೧೦೭). 
೨. = ಅಂಧಕಾಸುರ. ೩. ಕತ್ತಲೆ. ಇ. ನೀರು. ೫. ಯದುವಂಶದಲ್ಲಿ 
ಹುಟ್ಟಿದ ಒಬ್ಬ ಕ್ರಿಯ. ೬. ಒಂದು ದೇಶದ ಹೆಸರು. [ಸಂ.] 
ಅಂಧಕಮರ್ದಕ (ನಾ). ಅಂಧಕಾಸುರನನ್ನು ಮರ್ದಿಸಿದವನು; 
ಶಿವ. [ಅಂಧಕ * ಮರ್ದಕ] . 
ಅಂಧಕವ್ಯಾಹಾರ (ನಾ). ಕುರುಡು ಕೆಲಸ; ಕುರುಡು ದರ್ಬಾರು: 
ಔರಂಗಜೇಬನು ನಮ್ಮ ದೇಶೀಯರ ಮೇಲೆಯೇ ಅಲ್ಲದೆ ಮುಸಲ್ಮಾನ 
ಗುಂಪಿಗೆ ಸೇರಿದ ಷಾಹಿ ಮೊದಲಾದ ದೊರೆಗಳ ಮೇಲೆಯೂ ತೋರಿಸಿದ 
ಅಂಧಕವ್ಯಾಪಾರದ ರಾಜತಂತ್ರವು ಮೊಗಲರ ಆಳಿಕೆಗೆ ಇದ್ದ ಅಲ್ಪ ಸ್ವಲ್ಪ 
ಪ್ರಜಾನುರಾಗವನ್ನೂ ಕೆಡಿಸಿ (ಪಾಳೆಗಾ. ೧೫). [ಅಂಧಕ * ವ್ಯಾಪಾರ] 
ಅಂಧಕಾರ (ನಾ). ಕತ್ತಲೆ. [ಸಂ.] 
ಅಂಧಕಾರಾತಿ (ನಾ). ಅಂಧಕಾಸುರನ ಶತ್ರು; ಶಿವ. 
[ಅಂಧಕ + ಅರಾತಿ] 
ಅಂಧಕಾಸುರ (ನಾ). ಅಂಧಕನೆಂಬ ರಾಕ್ಷಸ. 
! ಅಂಧಕಿ (ನಾ). ಕುರುಡಿ. [ಅಂಧಕ * -ಇ] 
ಅಂಧತಮಸ (ನಾ). ೧. ದಟ್ಟವಾದ ಕತ್ತಲೆ. ೨. ಅಜ್ಞಾನ: ನಿರಂತರ 
ಮಾ ಭೂಪನೊಳಿರ್ದುದಂಧತಮಸಂ (ಶಾಂತಿಪು. ೧೦-೧೫೩). ೩. ಒಂದು 
ನರಕದ ಹೆಸರು. [ಸಂ.] 
40, ಅಂಧತಮಿಸ್ರೆ (ನಾ). - ಅಂಧತಮಸ ೩: ಪರಮಪಾತಕರುರುಳ್ವರಂಧ 
ತಮಿಸ್ರ ನರಕದಲಿ (ಅಮೃತ. ೮-೧). 
[ ಅಂಧ + ತಮಿಸ್ರ. ೯ ಸಂ. ಅಂಧತಾಮಿಸ್ತ್ರ] 
ಅಂಧತೆ (ನಾ). ಕುರುಡು. (ಸಂ. ಅಂಧತಾ] 
ಅಂಧನೃಪಾಲ (ನಾ). ಕುರುಡ ದೊರೆ; ಧೃತರಾಷ್ಟ್ರ. 
[ಅಂಧ + ನೃಪಾಲ]: 
ಧಪಾಷಾಣ (ನಾ). ಲೋಹಾಂಶವಿಲ್ಲದ ಕಲ್ಲು: ದುರಾತ್ಮ ಪರಿ 


5 


15 


20 


25 


35 [ಅಂಧಳೆ + ಅಸುರ] 


| ಅಂ 


ಅಂಧಯಸ್ಟಿ ಕ್ಷ ಅಂಬತ್ತಕ್ಕಿನಾಡು 


ಕಲ್ಪಿತಮತಾವಲಂಬಿಗಳ್‌ ಮುಕ್ತಿಯಂ ಬಯಸುವಂದಂ ನೀರೊಳ್‌ ಬೆಣ್ಣೆ | ಮಯವಾಗಿತ್ತು. ಕಮಲೆಯ ಅಂಧುಕವರ್ಣವು ಈ ತೆನೆತೆನೆಯಾಗಿ ಬಳು 
ಯಜಸುವಂತಂಧಪಾಷಾಣದೊಳ್‌ ಪೊನ್ನನಜಸುವಂತಕ್ಕುಂ (ಚಾವುಂಉ. | ಕುತ್ತಿರುವ ಗೌರಕಾಯವನ್ನು ಹೇಗೆ ಸಲ್ಲಿಸಬೇಕು? (ರಕ್ತಧ್ವ. ೩೩೬). 
೩೯೧) ; ಅವಚಚೊಳೆಂತಂಧಪಾಇಷಾಣಂಗಳೊಳ್‌ ಸುವರ್ಣಪಾಷಾಣಮಿರ್ಪು [ಅಂಧುಕ್ಕ * ವರ್ಣ. £ ಮರಾ, ಅಂಧುಕ್‌ ಎ ಕಂದುಬಣ್ಣ] 
ದಂತಭವ್ಯರಾಶಿಯೊಳಗೆ ಭವ್ಯಜೀವಂಗಳೆಂಬಿವಿರ್ಕುಂ (ಜೀವಸಂ.೨-೭ ವ). ಅಂಪಕಪೋಷಣ (ನಾ). ಬೀಳ್ಕೊಡುವ ಸಮಯದಲ್ಲಿ ಕೊಡುವ 
[ಅಂಧ + ಪಾಷಾಣ] 5| ಉಡುಗೊರೆ: ನವರಾತ್ರಿಯಲ್ಲಿ ಕಾಳೆಗವಂ ಮಾಡಿದ ಜಟ್ಟ ಗಳಿಗೆ ಪರಸ್ಪರ 
ಅಂಧಯಸ್ಟಿ (ನಾ). ಕುರುಡನಿಗೆ ಸಹಾಯವಾದ ದೊಣ್ಣೆ; ಕುರುಡನ ವೈಷಮ್ಯವಿರಬಾರದೆಂದು ಒಟ್ಟುಗೂಡಿಸಿ ಊಟವಂ ಮಾಡಿಸಿ ಅಂಪಕ 
ಕೈಯ ಕೋಟು: ಎಮಗಂಧಯಸ್ಟಿಯಾಗಿರ್ದೆ ಮಗನೆ 'ನೇನುಳ್ಳೊ ಡೆಲ್ಲ ಪೋಷಣವಂ ಕೊಟ್ಟು ಕಳುಹಿಸಿದರು (ಮಹಾವಂ. 1, ೪೦). 
ಮೊಳವು (ಗದಾಯು. ೩-೭೯). [ಅಂಧ + ಯಷ್ಟಿ] [- ತೆಲು, ಹಕ (ಇ ಬೀಳೊ ಡುವುದು) + ಪೋಷಣ] 
ಅಂಧರಾಣ್ನಂದನ (ನಾ). ಧೃತರಾಷ್ಟ್ರನ ಮಗ; ದುರ್ಯೋಧನ: | | ಅಂಪಯ್ಸು (ಕ್ರಿ). ನಿರೂಪಿಸು ಗೆ: ಅಂಪಯ್ಸಲ್ಟಾರದಂಚತ್ಪರಮ 
ಅಂಧರಾಣ್ನಂದನನಲ್ಲದುಂತು ತಲೆಯುರ್ಚುಗುಮೇ ರಣರಂಗಭೂಮಿ |10, ಪದದ op ಶಿವಜ್ಞಾನನೇತ್ರಂ . . . ಪಂಪಾಕ್ಷೇತ್ರಂ ವಿರಾಜಚ್ಛು ತಿ 
ಯೊಳ್‌ (ಪಂಪಭಾ. ೧೩-೭೫). (ಸಂ. (ಅಂಧರಾಜ್‌ +೬ ನಂದನ)] | ತತಿ ಬಸ ತತಾ ಪವಿತ್ರಂ (ಉದ್ಭಟಿ. ೩-೩೫). [2] 


ಅಂಧಲಾವುಕನ್ಯಾಯ (ನಾ). ಕುರುಡನಿಗೆ ಲಾವುಗೆಹಕ್ಕಿ ಸಿಕ್ಕಿದಂತೆ ಅಂಪು "ಅಣ್ಣು? ನೋ. 
ಒಂದು ಆಕಸ್ಮಿಕ ಘಟನೆ: ವಿಚಾರಿಸಿ ನೋಡೆ ಕಾಕತಾಳೀಯದೆ ವಾಚ್ಯ | | ಅಂಬಕ (ನಾ). ೧. ಕಣ್ಣು. ೨. ಎರಡು ಎಂಬ ಸಂಖ್ಯೆಗೆ ಒಂದು 


ಮೊಂದೆರಡು ಕೂಡೆ ನಿಘರ್ಷಿಪೊಡಂಧಲಾವುಕನ್ಮಾಯದೆ ಭಾವಮೊಂದೆ ಸಂಕೇತ. [ಸಂ.] 
ರಡು ಲೇಸೆನೆ ಪೇಟ್ಡುಜದಿರ್ಪುದೊಪ್ಪಮೇ (ಚಂದ್ರಪು. ೧-೪೮). 15 ಅಂಬಕದ್ಯು ತಿ (ನಾ). ಕಣ್ಣಿನ ಹೊಳಪು. [ಅಂಬಕ 4 ದ್ಯುತಿ] 
[ಅಂಧ * ಲಾವುಕ * ನ್ಯಾಯ] ಅಂಬಳವಾರಿ (ನಾ). ಕಣ್ಣಿ ರು. [ಅಂಬಕೆ + ವಾರ್ಕಿ] 
ಅಂಧಶ್ರದ್ಧೆ (ನಾ). ಕುರುಡು ನಂಬಿಕೆ ; ವಿಮರ್ಶೆಯಿಲ್ಲದ ವಿಶ್ವಾಸ. | | ಅಂಬಕಳೆ, ಅಂಬಳಕ (ನಾ. ಅಂಬಲಿಗೆ ಮಜ್ಜಿಗೆಯನ್ನು ಸೇರಿಸಿ 
[ಅಂಧ * ಶ್ರದ್ಧೆ) ಮಾಡಿದ ಒಂದು ಬಗೆಯ ಗಂಜಿ: ಮಾದರ 'ಚಿನ್ನ ನೊಡನುಂಡೆನೆಲೆ 
ಅಂಧಾದರ್ಜಾರು, ಅಂದಾದರ್ಬಾರು (ನಾ). ಕುರುಡು ಆಡಳಿತ; ಚೋಳ ಕೇಳಂಬಕಳದ ಸವಿಯನದನೇನನೆಂದಪೆಂ (ಚನ್ನ. ೮೩-೩); 
ಅವ್ಯವಸ್ಥೆಯಾದ ಆಡಳಿತ: ನನ್ನ ಸ್ನೇಹಿತ ಅಂಧಾದರ್ಬಾರು ಮಾಡಿ |20| ತಣಿದೆನಳೆಯಂಬಕಳಕೆ ಮನವೆಳಸಿತ್ತು (ಸಿದ್ಧರಾ. ೨-೩೧); ಶ್ರೀಕಂಠ 
ಇದ್ದದ್ದನ್ನೆಲ್ಲಾ ಕಳೆದುಕೊಂಡ (ರೂಢಿ). ಅಂದಾದರ್ಜಾರು : ಅಂದಾ ನಿತ್ತಂಬಕಳವುಂಟು (ರೇವಣ. ೫೮-೫೩). ಅಂಬಳೆಕೆ: ಜಂಗಮನಿವಹಂ 
ದರ್ಬಾರು! ಉಣ್ಣು ತಿನ್ನುವ ವಿಷಯದಲ್ಲಿ ಹಳೆಯ ಕ್ರಮಗಳಂತೆ ಮಿಸುಪಂಬಳಕಮನಾರೋಗಿಸಿ ತಣಿಗುಂ (ವೃಷವಿ. ೧೯-೬). 
ಡೌಲಾಗಿ ನಡೆಸಿದವರು (ಜಾರುಬಾ. ೧೪೧). [ಆ ಆಮ್ಲ + ಕಟ್ಕ್‌ 2. ॥ ತೆಲು. ಅಂಬಕಳಮು] 
[ಆಂಧ್ಯಾ (ಆ ಸೆಂ. ಅಂಧ) * ದರ್ಬಾರು] ಅಂಬಟ (ನಾ). ನಾಯಿಂದ; ಕ್ಷೌರಿಕ : “ನಾವಿದ? (ಚತುನಿ. ಕಿ. 7, ೬೧). 


ಅಂಧಾದುಂದಿ, ಅಂದಾದು ದಿ (ನಾ). ಅವಶ್ಯವಾದದ್ದಕ್ಕಿಂತ |2 [ಸಂ. ಅಮ್ಬಷ್ಮ. / ತಮಿ. ಮಲ. ಅಮ್ಬಟ್ಟ] 
ಮಾರಿದ ಖರ್ಚು; ದುಂದು ವೆಚ್ಚ. ಅಂದಾದುಂದಿ: ಪ್ರಾಂತದ | | ಅಂಬಟೆ, ಅಂಬಾಡೆ, ಅಮಟಿ (ನಾ). ಉಪ್ಪಿನಕಾಯಿ ಮೊದಲಾದವು 


ಲಾ 


ಮತ್ತು ಮಧ್ಯವರ್ಶಿ ಸರಕಾರದ ಅಂದಾದುಂದಿ ಕಾರಭಾರ, ಮಿಲಿಟರಿ ಗಳಿಗೆ ಉಪಯೋಗಿಸುವ ಒಂದು ಬಗೆಯ ಹುಳಿಯಾದ ಕಾಯಿ 
ಜನರ ದುಂದುಗಾರಿಕೆ, ಕಾಳಾಬಜಾರಿಗಳ ನಿರ್ಲಜ್ಜಲೋಭ ಮುಂತಾದ್ದ ಮತ್ತು ಅದರ ಮರ : ಕಮ್ಮಿಪ್ಪ ಸುಭದ್ರೆ ಮಾಮಿಡಿ ಕರಂಜಿಕೆಯಂಬಟಿ 
ರಿಂದ (ಅನ್ನ. ೩೭೭); ಗಂಡನ ಅಂದಾದುಂದಿಯ ಕಡೆಗೆ ಕುರುಡುಗಣ್ಣು ನಿಂಬೆ ನೆಲ್ಲಿಗಾಯ್‌. .. ಆರೆಮಾದುಫಲಂಗಳಾದಿಯಾದುಪ್ಪಿನಕಾಯ್ಗಳಂ 
ಮಾಡಿ ಕುಳಿತಿದ್ದಳು (ಗೀಚುಗೆ. ೬೧). 30| (ಬಲೀಲಾವ. ೫-೭೧) ; ಇದಣಂತೆ ನೆಲ್ಲಿ ಹಿಪ್ಪಲಿ ಕರಂಜಿಗೆ ... ತದುಕಂಬ 
[4 ಹಂ. ಅಂಧಾಧುಂದ್‌; ಮರಾ, ಅಂಧಾಧುಂದ್‌, ಅಂದಾ ಟಿಯ ಕಾಯ್ಗಳಿಂದ . . . ಉಪ್ಪಿನಕಾಯ್ಗಳಂ ಮಾಳ್ಪುದು (ಸೂಪಶಾ, 
ಧುಂದೀ] ೩-೧೬) ; ನಿಂಬೆಯಂಬಟಿ ಮಾತುಳಂಗ ವಿಳಂಗ ನಾರಂಗ (ತೊರರಾ. 
ಅಂಧಾವಸ್ಥೆ (ನಾ). ಕುರುಡತನ ; ಕುರುಡಾದ ಸ್ಥಿತಿ. ೫-೪-೬); ಬೊಬ್ಬುಲಿ ಮಾವಂಬಟಿ ಕಕ್ಕೆ ಬಿಕ್ಕೆ ಬಳುಳಂ (ರಾಜಶೇ.೫-೫೬); 
[ಅಂಧ + ಅವಸ್ಥೆ] ದೂರದ ಮಾನಿಗಿಂತ ಹತ್ತಿರದ ಅಂಬಟಿ ಲೇಸು (ಗಾದೆ). ಅಂಬಾಡೆ 
ಅಂಧಾಸುರ (ನಾ). - ಅಂಧಕಾಸುರ. [ಅಂಧ * ಅಸುರ] $5| (ಗಂಗಾಮ). ಅಮಟೆ: ಹುಣಿಸೆ, ಅಮಟಿ, ಅರೆಮಾದಳ ... ಘಮ 
ಅಂಧಾಸುರಭೇದಿ (ನಾ). - ಅಂಧಾಸುರಾಂತಕ. ಘಮಿಸುತ್ತ (ಸೌಗಂಧಿ. ೩೭-೧೨) , ನಿಂಬೆ ಮಾದಲ ಮಾವು ಹಿರಳೆ 
[ಸಂ. ಅಂಧಾಸುರಚೀದಿನ್‌ (ಅಂಧಾಸುರ + ಭೇದಿನ್‌)] ಯಿಂಬಾದ ಅಮಟಿಗಳನ್ನು ಚಪ್ಪರಿಸಿದರು (ಸೌಗಂಪ. ೨-೯). 
ಅಂಧಾಸುರಾಂತಕ (ನಾ). ಅಂಧಕಾಸುರನನ್ನು ಕೊಂದವನು; [ಆ ಅನ್ಲು +2. / ತುಳು. ಅಂಬಡೆ] 
ಶಿವ: ಕುಸುಮದಲಿ ರಿಪುಗಣಭಯಂಕರನರ್ಚಿಸಿದನಂಧಾಸುರಾಂತಕನ | | ಅಂಬಟ್ಟಿ ಕಮ್ಮ (ನಾ). ಕ್ಷೌರಿಕ ವೃತ್ತಿ (?) : ಕೇವನ ಕೆಜಕಿಯ 
(ಕುವ್ಯಾಅ. ೬-೪೩). [ಅಂಧಾಸುರ * ಅಂತಕ] 40| ಕೆಟಗೊಮ್ಮತ್ತರ್‌ ಗುಣ್ಣುಮೊಗೆಯೊಮ್ಮತ್ತರ್‌ ಮಣಲಿಯೊಮ್ಮತ್ತರ್‌ 
ಅಂಧು (ನಾ). ಬಾವಿ: ಸಿಂಧುವಸ್ನಂಧುವೆನೆ ತಿಳಿದು ಛಾಯಾಗ್ರಹವ ಕೇಸರಿಯೊನ್ಮುತ್ತರಮ್ಟಟ್ಟಿ ಕಮ್ಮ ಕುಜಕಿಯಪ ೫% ೫ ಮತ್ತರ್‌ (ಎಕ. ೪1, 
ಕೊಂದು ಲಂಕಿಣಿಯ ಮರ್ದಿಸಿ ನಿಶೆಯೊಳಾ ಧರಾನಂದನೆಯ ನೋಡಿ ಶಿವಮೊ. ೧೧೫-೧೩ ; 7). 
. ಕಪಿವೃಂದಮಂ ಹರುಷಗೊಳಿಸಿದ (ವೆಂಕಾರಾ. ೫-೧-೨). [ಸಂ.] [ ಅಂಬಟ್ಟೈ (ಆ ಸೆಂ. ಅಂಬಷ್ಮ?) * ಕಮ್ಮ. ಓ ತಮಿ. ಅಮ್ಬಟ್ಟ ಎ 
ಅಂಧುಕವರ್ಣ (ನಾ). ಮಾಸಲುಬಣ್ಣ ; ಕಂದುಬಣ್ಣ : ವಯಸ್ಸು *್ಪಾರಿಕ] 


ಒಂದೇ ಆಗಿದ್ದರೂ ನೋರೆಯ ಕಣ್ಣು ಮೂಗುಗಳ ಸ್ಥಿತಿ ಹೆಚ್ಚುಕಡಿಮೆ |45 | ಅಂಬತ್ತಕ್ಕಿನಾಡು (ನಾ). ಒಂದು ನಾಡಿನ ಹೆಸರು: ನಮಗೆ ಸಲುವ 
ಯಾಗದಿದ್ದರೂ ಆಕಾರವು ಸಮವಾಗಿದ್ದರೂ ಬಣ್ಣವೊಂದು ಮಾತ್ರ ರಸ ಅಂಬತ್ತ ಕಿನಾಡಿನೊಳಗಣ ಕತ್ತರಿಕುಪ್ಪೆಯ ಚತುಃಸೀಮೆಗೆ ಉಳ್ಳಂತಾ 


ಅಂಬರ 


ಸೂಚಿಸುವ ಸಂಕೇತಗಳಲ್ಲಿ ಒಂದು. ೪. ಹತ್ತಿರ; ನೆರೆಹೊರೆ. 
೫. ಕಾಗೆ ಬಂಗಾರ; ಅಭ ಜು ಒಂದು ಬಗೆಯ ಸುಗಂಧದ ದ್ರವ್ಯ. 
೭. ಅರಳೆ; ಹತ್ತಿ. ೮. ಹಾಸಿಗೆ (9). ೯. [ಛಂದ] ತಗಣ; - -ಲ 
ಎಂಬ ಲಕ್ಷಣದ ಅಕ್ಷರಗಣ. [ಸಂ.] 
ಅಂಬರಕುಸುಮ (ನಾ). ಆಕಾಶದಲ್ಲಿಯ ಹೂವು; ಗಗನಕುಸುಮ; 
ಅತ್ಯುಂತ ಅಸಂಭವವಾದ ವಸ್ತು. [ಅಂಬರ + ಕುಸುಮ] 
ಅಂಬರಗಮನ (ನಾ). ೧. ಆಕಾಶದಲ್ಲಿ ಸಂಚರಿಸುವುದು; ಗಗನ 
ಸಂಚಾರ. ೨. ಆಕಾಶದಲ್ಲಿ ಸಂಚರಿಸುವವನು ; ಗಗನಗಾಮಿ. 
[ಅಂಬರ 4 ಗಮನ] 
ಅಂಬರಚಕ್ರ (ನಾ). ಗಗನಮಂಡಲ; ಆಕಾಶ. [ಅಂಬರ + ಚಕ್ರ] 
ಅಂಬರಚರ (ನಾ). ಅಂತರಿಕ್ಷದಲ್ಲಿ ಸಂಚರಿಸುವವನು; ಖಚರ; 
ವಿದ್ಯಾಧರ. . [ಅಂಬರ * ಚರ] 
ಅಂಬರಚರವಿದ್ಯ (ನಾ). ಆಕಾಶದಲ್ಲಿ ಸಂಚರಿಸುವ ಶಕ್ತಿಯನ್ನು 
ಕೊಡುವ ವಿದ್ಯೆ; ಗಗನಗಾಮಿನೀವಿದ್ಯೆ. "ಅಂಬರಚರವಿದ್ಯಂಬಡೆ? 
ಪರಾ. (ಸಂ. ಆಂಬರಚರವಿದ್ಯಾ (ಆಂಬರಚರ + ವಿದ್ಯಾ)] 
ಅಂಬರಚರವಿದ್ಯಂಬಡೆ (ಕ್ರಿ). ಆಕಾಶದಲ್ಲಿ ಸಂಚರಿಸುವ ವಿದ್ಯೆ 
ಯನ್ನು ಹೊಂದು: ನೆಲದೊಳ್‌ ಮೃದುಪಾದವನಿಡೆ ನೋವುದೆನುತ ಕಡು 
ಚದುರಿಂದಂಬರಚರವಿದ್ಯಂಬಡೆದೆಯ್ದುವ ತೆಜನಾಗಿ (ಜಯಕಾ. ೨-೫೧). 
[ಅಂಬರಚರವಿದ್ಯ * ಪಡ) 
ಅಂಬರಚಿಕುರ (ನಾ). ವ್ಯೋಮಕೇಶ; ಶಿವ: ಅಂಬರಚಿಕುರ ದಿಗಂಬರ 
ಗಜಚರ್ಮಾಂಬರ ಲೀಲಾಡಂಬರ ಶರಣಹೃದಂಬರ (ಉದ್ಭದೇ. ೬-೩೬). 
[ಅಂಬರ + ಚಿಕುರ] 
ಅಂಬರಚುಂಬಿ (ಗು). ಆಕಾಶವನ್ನು ಮುತ್ತಿಡುವಂಥ; ತುಂಬ 
ಎತ್ತರವಾದ. (ಸಂ. ಅಂಬರಚುಂಬಿನ್‌ (ಅಂಬರ * ಚುಂಬಿನ್‌)] 
ಅಂಬರತಳೆ (ನಾ). ಗಗನ ಪ್ರದೇಶ: ಅಂಬರತಳದೊಳ್‌ ವರತಾರಾ 
ಪರಿಗತ ಶಶಧರನಂತೊಪ್ಪಿರೆ (ಕವಿರಾ. ೨-೧೦). [ಅಂಬರ + ತಳ್ಳ) 
ಅಂಬರಪಂಚಕ (ನಾ). ಹೃದಯಾಕಾಶ, ಪರಾಕಾಶ, ಮಹಾಕಾಶ, 
ತತ್ತ್ವ್ವಾಕಾಶ, ಸೂರ್ಯಾಕಾಶ ಎಂಬ ಐದು ಆಕಾಶಗಳು : ಅಂಬರ 
ಪಂಚಕದಿರವ ಪೇಳುನೆನೆಲೆ ಕೆಂಬುಕೆಂಧರಿ ಬಿಡದಾಲಿಸು (ವೇದಾಂಪ. 
೪-೬-೧). [ಅಂಬರ + ಪಂಚಕ] 
ಅಂಬರಮಣಿ (ನಾ). ಸೂರ್ಯ. [ಅಂಬರ * ಮಣಿ) 
ಅಂಬರನೀಧಿ (ನಾ). ಆಕಾಶಮಾರ್ಗ. [ಅಂಬರ * ವೀಧಿ] 
ಅಂಬರಶಿಕೋರುಹ (ನಾ). - ಅಂಬರಚಿಕುರ : ಅಂಬರಶಿರೋರುಹ 
ದಿಗಂಬರ ರಮಾನರ ಕಳಂಬ ರನಿಜಾತಹರ ತುಂಬುರ ಸುಗೀತಾಡಂಬರ | 
ಗಣವ್ರಜ ಕುಟುಂಬ (ರಾಜಶೇ. ೧೩-೫೪). [ಅಂಬರ + ಶಿರೋರುಹ] 
ಅಂಬರಸ (ನಾ). ಒಬ್ಬನ ಹೆಸರು: ಗಜಾಂಕುಶಕುಳತಿಳಕಂ ಪ್ರಭುಕೇಸರಿ 
ನಾಯಕರುಂ ಮಗನಂಬರಸನುಂ (ಎಇ. 200೫11, ೧೫-೩೮ ; 1114). 
[ಅಂಜೆ ? + ಅರಸ] | 
ಅಂಬರಾಂಬರೆ (ನಾ). ಆಕಾಶವೇ ವಸ್ತ್ರವಾಗಿ ಉಳ್ಳವನು; ದಿಗಂ। 
ಬರ; ಶಿವ. [ಅಂಬರ ೬ ಅಂಬರ] 
ಅಂಬರಾಪಗೆ (ನಾ). ೧. ಆಕಾಶದಲ್ಲಿ ಹರಿಯುವ ನದಿ; ದೇವ 
ಲೋಕದ ಗಂಗಾನದಿ. ೨. ಗಂಗಾನದಿ. [ಅಂಬರ ಆಪಗೆ] 
ಅಂಬರಿ (ನಾ). ಬರೆಯುವುದಕ್ಕಾಗಿ ಸಿದ್ಧಪಡಿಸಿದ ಬಟ್ಟಿ; ಕಡಿತ: 


ಶು 


0 


25 


ಗದ್ದೆ ಬೆದ್ದ(ಲ)ಲು ಆಣೆ ಅಚ್ಚುಕಟ್ಟು ನಿಧಿನಿಕ್ಷೇಪ ಜಲಪಾಷಾಣ (ಎಕ. ೫, 
ಚಿಂತಾಮ. ೮೧-೧೨ ; 1413). [ಅಂಬತ್ತಕ್ಕ್ಬಿ * ನಾಡು] 
ಅಂಬರ (ನಾ). ೧. ಬಟ್ಟೆ ; ಅರಿವೆ. ೨. ಆಕಾಶ. ೩. ಸೊನ್ನೆಯನ್ನು 


ಅಳ 


ಟ್ಛ 


[45 
ಕ 
| 


ಅಂಬಲತಿಂಡೆ 


“ಕಡಿತಮಂಬ [ಪಾಠಾಂ. ಖ]ರಿಯಕ್ಕು ಬಳಪಮದು ಶುಜ್ರೋಪಲಂ ?' 
(ಮಂಗರಾ. ೧೦೬-೧೫). (ಸೆಂ. ಆಂಬರ? ] 
ಅಂಬರಿಕೆ (ನಾ). “ತರಗೆಲೆಯಂತಿರುವ ಮಾನು” (ಕರಾ). [1] 
ಅಂಬರೀಷ (ನಾ). ೧. ಹುರಿಯುವ ಓಡು ; ಬಾಣಲೆ. ೨. ದಾನ 
ಶೂರನೂ ವಿಷ್ಣುಭಕ್ತನೂ ಆದ ಸೂರ್ಯವಂಶದ ಒಬ್ಬ ರಾಜ. 
೩. ವಿಷ್ಣು. ೪. ಶಿವ. ೫. ಸೂರ್ಯ. ೬. ಪಶ್ಚಾತ್ತಾಪ. ೭. [ಜೈನ] 
ಒಂದು ನರಕದ ಹೆಸರು. 6. ಯುದ. ೯. ಎಳೆಯ ವಯಸ್ಸಿನ 
ಪ್ರಾಣಿ; ಮರಿ. ೧೦. ಅಂಬಟಿಮರ. [ಸಂ.] 
ಅಂಬರು (ನಾ). ಹಾಲುಮಡ್ಡಿಯಂತಹ ಒಂದು ಬಗೆಯ ಸುಗಂಧದ 
ಮೇಣ: ಲಕ್ಷಾಂತರ ವರುಷಗಳ ಹಿಂದೆ ಅಂಬರು ಆಗುವ ಮರಗಳು 
ಭೂಮಿಯ ಮೇಲೆ ಬೆಳೆಯುತ್ತಿದ್ದವು. ಕ್ರಮೇಣ ಆ ಜಾತಿಯ ಮರಗಳು 
ಪೂರಾ ನಾಶವಾಗಿಹೋದುವು. ಆದರೆ ಗೋಂದಿನಂತೆ ಆ ಮರಗಳಲ್ಲಿ 
ಹುಟ್ಟದ ಆಂಬರು ಮಾತ್ರ ನಾಶವಾಗದೆ ಕಲ್ಲಿನಂತಾಗಿ ಭೂಮಿಯಲ್ಲಿಯೇ 
ನಿಂತಿತು. (ವಿಜ್ಞಾನ. ೧-೧೧೬). 
[+ ಇಂ. Amber < ಆರೆ. ಅಂಬರ್‌. / ಓಂ. ಅಂಬರ್‌] 
ಅಂಬರೇಚರ (ನಾ). - ಅಂಬರಚರ: ಪುಣ್ಯದ ಬೀಡೆನಿಪುದು ಪುರ 
ಮಿಂದಂಬರೇಚರಪತಿಯಾ (ಶಾಂತಿಪು. ೩-೯). [ಸಂ.] 
ಅಂಬಲ್ಕ (ನಾ). ೧. ಮಂಟಪ; ಚಾವಡಿ; ಸಭೆ ಸೇರುವ ಸ್ಥಳ: 
ಗೊಟ್ಟಿಜಕಿಯರಮ್ಟಲಕೆ ಕೊಟ್ಟುದು ಅಯ್ದೂಂಬು ಕಟನಿ (ಮೈಅರಿ.೧೯೨೬, 
ಸು. 900) ; ಬಟಿಕಳದ ಅಂಬಲದ ಅಂಗಡಿಯಲ್ಲಿ ಯೆಕಪ ನಾ 
ಯಕನ ಹೆಸರಲು ಯಿಕ್ಕಿದ ವೀರಗಲಿನಂಲ್ಲಿ ಕಾಲಂಪ್ರತಿಯಲು [ಯೆಕೆವ] 
ಅರನಟ್ಟ ಗೆಯ ಧರ್ಮಕೆ (ಕಇ. 111-1, ೧೪-೬೪ ; 1545). ನಮ್ಮೂರವರು 
ಅರವಟ್ಟಗೆಗಾಗಿ ಕಟ್ಟಿಸಿದ ಚಾವಡಿಯನ್ನು ಅಂಬಲನೆನ್ನುತ್ತಾರೆ. ಇದು 
ಒಂದು ರೀತಿಯಿಂದ ಛತ್ರವೆಂದರೂ ಸಲ್ಲುತ್ತದೆ (ಮೈಲಿಮಾ. ೭೩). 
೨. (ಮನೆಯ ಅಥವಾ ದೇವಸ್ಥಾನದ) ಅಂಗಳ; ಹಜಾರ: ಆ 
ರಾತ್ರಿಯನ್ನು ಶಂಕರಯ್ಯ ದೇವಾಲಯದ ಅಂಬಲದಲ್ಲಿ ಹರಿಹರಿ ಎಂದು 
ಹೇಳುತ್ತ ಮಲಗಿಕೊಂಡು ಕಳೆದರು (ನಂಬಿನಾ. ೬೪) ; ಹೊಸ ಬಟ್ಟಿ 
ಗಳನ್ನು ಧರಿಸಿ ಆಂಬಲಕ್ಕೆ ಬಂದು ಆಯುಧಗಳ ಮುಂದೆ ನಿಂತರು (ಚಿಕರಾ. 
೨೬೩) ; ಭಾರಿ ದೊಡ್ಡಮನೆ; ದೊಡ್ಡಪಾಗಾರ ; ಹೆಬ್ಬಾಗಿಲು, ಆಂಬಲ, 
ಚಾವಡಿಗಳಿಂದ ಕೂಡಿದೆ ಮನೆ (ಗೊಂಡಾರ. ೧೮) ; ಮಂಜಯ್ಯನವರು 
ರಾಧಾಕೃಷ್ಣನನ್ನು ಕರೆದುಕೊಂಡು ಮನೆಯ ಅಂಬಲವನ್ನು ಸೇರಿದರು 
"ಅಂಬಲಗೊಟ್ಟಗೆ' ಪರಾ. 
[ದೇ. ॥ ತನಿ. ಮಲ. ಅನ್ಬುಲ; 
ಆಂಚೆಲ ; ಕೊಡ. ಅಂಬಿಲ] 


೧೦೦-೮; 


(ಔದಾಉ. ೩೨). 


ತುಳು, ಅಂಬಲ, ಅಂಬಿಲ, 


351 ಅಂಬಲ "ಅಂಬಲ್ಕಿ' ನೋ. 


ಅಂಬಲ್ಕ (ನಾ). ಒಬ್ಬನ ಹೆಸರು: .ಕಯ್ವರನಾಡಧಿಸತಿ ಅಂಬಲನ್‌ 
ತುಣುಗಳೊಳ್‌: ಬಳು ಸೇನೆಯನಿಕ್ಕಿ ಸುರಲೋಕಕೆ ಸನ್ನನ್‌ (ಮೈಲಆರಿ. 
` ೧೯೨೪, ೪೯-೨; 900). [2] 
ಅಂಬಲಕ (ನಾ). ಒಂದು ಹೆಸರು (7): ಸ್ವಸ್ತಿ ಶ್ರೀಪುರ್ಷನ್‌ ಅಮ್ಬಲ 
ಕರಾಳ್ಜತು ಅದುಮ್ಯರಮಾಗಿ ಅಳೊನಟ್‌ಪೊನ್ಸ'ಪ್ವಾಮಹಾಪಾತಕನಪ್ಪೊ 
(ಎಕ. ೫, ಚಿಂತಾಮ. ೧೧೫-೨; 750). [2] 
ಅಂಬಲಗೊಟ್ಟಿಗೆ (ನಾ). (ಊರಿನವರು) ಸಭೆ ಸೇರುವ ಚಾವಡಿ: 
ಯಾ ಚತುಃಸೀಮೆಯೊಳಗೆ ೧೧೧ ಹಾನೆ ಗದ್ದೆ೧ ಯಿದಕೆ ಗೇಣಿ ಆಕ್ಸಿ ೮೨೪ 
 ಯಿದಜಕೊಳಗಣ ಆದಾಯವೂ ಮಠಕೆ ಅಂಬಲಗೊಟ್ಟಿಗೆಗೆ ೧ ಬಾಪಿಗೆ 
[ಅಂಬಲ್ಕ + ಕೊಟ್ಟಿಗೆ] 


(Aaa. IX-ii, ೪೪೬-೬೦ ; 1436). 


ಅಂಬಲತಿಂಡೆ (ನಾ). ಒಂದು ಪ್ರವೇಶದ ಹೆಸರು: ಸೀಯಮಂಗಲದ 


ಅಂಬಲಪೊನ್ನ ಬ್ಬೆ 


ಪೊಲ ಮೇರೆ ಇಸಾನದ ದೆಸೆ ನಡುಗಲ್ಲೆ ಅನ್ಬು ಲತಿಣ್ಣೆ ಯಿನ್ಲೆ ಕಾಯ್‌ 
ಪೇರೊಟತ್ತಿಯೆ (ಎಕ. ೫(), ಚಿಕ್ಕಬ. ೧೦೬-೬೬ ; 850). [1] 

ಅಂಬಲಪೊನ್ನ ಬ್ಬೆ (ನಾ). ಒಬ್ಬಾಕೆಯ ಹೆಸರು: ಅಂಬಲಪೊನ್ನಬ್ಬೆ 
ಇಟಿನನೊಬಮ್ಚ . . . ಪೃಥುವೀರಾಜ್ಯಂಗೆಯ್ಯೆ (ಎಕ. ೫೫, ಶಿರಾ. 

೧೪-೪ ; 946). [ಅಂಬಲ್ಕ? * ಪೊನ್ನಬ್ಬೆ] 

ಅಂಬಲಿ, ಅಂಬಲ, ಅಂಬಿಲ್ಕ ಅಂಬಿಲೆ (ನಾ). ೧. ರಾಗಿಯ 
: ಹಿಟ್ಟು, ಜೋಳವ ಹಿಟ್ಟು, ಗೋಧಿಯ ಹಿಟ್ಟು, ಅಕ್ಕಿ ಮುಂತಾದ 
ವುಗಳಿಂದ ಮಾಡಿದ ಗಂಜಿ; ಅನ್ನವನ್ನು ಬೇಯಿಸುವಾಗ ಬಸಿದ 
ಗೆಂಜಿ: ಎಂಟುದವ್ಮುದ ಪುಳ್ಳಿ ಯಂ ತಂದೊಡಮೊಂದು ಪಣಮನಪ್ಪೊಡಂ 
ಪೆಜದೆ ಬಸಿರ್ಕೂಲ್ಲ ಮಂಬಲಿಗಮೆಣ್ಣೆಗಂ ಕೆಚಿಗಂ ಕೊಟ್ಟು ಪೋಕುಂ 
(ವಡ್ಡಾರಾ. ೭೭-೨೦) ; ಜಂತಿಗರ್‌ ಸಂತತಿಗೆಟ್ಟ ರಂತಲಲೆ, ತಂಬುಲಿಗರ್‌ 
ನಂಬುಗೆಗೆಟ್ಟಿ ವರಂತೆ ಪೆಜಸಾರೆ, ಚೊಲ್ಲೆಯರ್‌ ಗಲ್ಲೆಯಂಬಲಿಯಂತೆ 
ನೆಲನಂ ಪತ್ತೆ (ಧರ್ಮಾಮೃ. ೨-೬೯) ; ಬೆಣ್ಣೆಯ ನೇಮ ಬೆಲ್ಲದ ನೇಮ 
ಆಂಬಲಿಯ ನೇಮದವರನಾರನೂ ಕಾಣೆ (ಬಸವ. ೨೩೨); ಆಂಬಲಿಯುಂ 
ಬನಗೆ ಅಮೃತಾನ್ನ ಕೊಡಲೇಕೆ (ಪುರಂದ. ೨-೬೪-೨) ; ಸಜ್ಜಿಗೆಯಿಂದ 
ಉಪ್ಪಿಟ್ಟು ಅಂಬಲಿ ತಯಾರಿಸಬಹುದು (ಅಡುಸಾ. ೭೩); ಅಂಬಲಿಗೆ 
ಗತಿಯಿಲ್ಲದವಗೆ ಹಂಬಲಿಸುವುದು ಯಾಕೆ? (ಗಾದೆ); ಅಂಬಲಿ ಕುಡಿಯು 
ವನಿಗೆ ಮಾಸೆ ತಿಕ್ಕುವನೊಬ್ಬ (ಗಾದೆ). ಅಂಬಲ್ಯ : ೨. ಅಕ್ಕಿಯನ್ನು 
ತೊಳೆದ ನೀರು; ಕಲಗಚ್ಚು : ಆವುಗೆ ಕಿಚ್ಚಿನೊಳು ತಂಪು ಮರುಧರಣಿ 
ಯಲಿ ಬೆಳೆಯಂಬಲದಿ ಬೆಣ್ಣೆ ಹೊಲಗೇರಿಯೊಳು ವೇದದುಲುಹುಂಟಿ 
(ಮೋಳಿಪು. ೫-೧೨೦). ಅಂಬಿಲ: ೧. “ಕಳಿಯೆಂದಂಬಿಲಮಕ್ಕುಂ » 
(ಕನಿಕಂ. ೨೪೩); ಬಯಸಿದಮೃತವನಿದ್ದಂತೆ ಅಂಬಿಲವನೆಆೆದುಂಬ 
ಭ್ರಮಿತಮಾನವ ನೀನು ಕೇಳಾ (ಗಣಭಾ. ೭೪-೧) ; ಪಾಲೆರೆವನಂ ಬಿಸು 
ಟಂಬಿಲವನೆರೆವನನ ಬಯಸಿದಂತಾಯ್ತಲಾ (ರಾಘಚಾ. ೯-೪೪) ; ಕ್ಷೀರವಿರ 
ಲಂಬಿಲವ ಕುಡಿವಂತೆ (ಯಾದವ. ೯-೧೫) ; ಆಗದರ ಹರ್ಮ್ಮದೊಳ್‌ ಪಡೆ 
ದೋಗರಮಮೃತೋಪಮಾನಮಾದೊಡಮದು ನೋಟಸ್ಟ್ರಾ ಗಳ್‌ ಸನ್ಮಿತ್ರರ 
ಪರ್ಣಾಗಾರದೆ ಲವಣಮಿಲ್ಲದಂಬಿಲಕೆಣೆಯೇ (ನೀತಿಮಂ. 1, ೨೬೦). 
೨. *ಅಂಬಿಲಂ ತಂಡುಲದ ರಸಕೆ” (ಕಶರ. ೧೧೭); ಅಂಬಿಲಮಂ 
ಮಂತ್ರಿಸಿ ಮುಖದಲ್ಲಿ ತಳಿನ ಮಂತ್ರಮಂ (ಬಾಲಚಿ. ೧೨೪-೯) ; ಶಿಲೆಯೊ 
ಳುಂಟೀ ಮೃದುವಜಸಲಂಬಿಲದೊಳುಂಟೀ ಬೆಣ್ಣೆ ಕರುಣಾಸುಲಭ ಹೊಲ 
ಗೇರಿಯೊಳಗುಂಟೀ ವೇದಘೋಷಣವು (ಬಸಪು. ೩೦-೨೮). ಅಂಬಿಲೆ : 
೧. ಅಂಬಿಲೆ ಆಳತೆಯಲಿ ತುಂಬಿ ಮೇಲೋಗರವ ಉಂಬ ಸದ್ಭಕ್ತನ ಮನೆ 
ಯಾಗಲಿ (ದೇದಾಪ್ರ. ೧೨೪-೧೧೧). 

[ದೇ. ?. | -ತಮಿ, ಅನ್ಬುಲಿ; ತುಳು. ಅಂಬುಲಿ; ತೆಲು. ಅಂಬಲಿ ; 
ಸೋಲಾ. ಅಂಬ ಇ ಅನ್ನ, ಅಂಬಾಲ್‌ - ಆಹಾರ, ವಲ್ಗಂಬಾ- ಅಕ್ಕಿ; 
ನಾಯ್ಕಿ. ಅಂಬಲ್‌ ಇ ಕುದುಪಲಕ್ಕಿ] 

ಅಂಬಲ್ಲಿ (ನಾ). ಒಂದು ಊರು (?) : ಸಂತಂ ನಿತ್ಯಂ ಬಸಂತವಸದಳ 
ವೆಸೆಯಲ್‌ ಕಂತುನಿಭರೂಪನತಿಗುಣವಂತಂ ಧರೆ ಪೊಗಳೆ ನೆಗಳ್ಜನಂಬಲಿ 
ಯೈಚಂ (ಸೌಇಇ. 120-1, ೩೨೨-೨೩ ; 1195). ([?) 

ಅಂಬಲಿಗಪ್ಪರೆ (ನಾ). ಅಂಬಲಿ ತುಂಬಿದ ಕೊಪ್ಪರಿಗೆ: ಸುರಿದುರಿ 
ಮಸಗುವ ಬಸೆಯಂ ಪುರಿಮಜಲಂ ಪೊಯ್ದ್ಹು ಕೌಚಿ ಕಾಯ್ದಂಬಲಿ 
ಗಪ್ಪರೆಗಳ ಕರಗಿದರಗು ಸಜ್ಜರಸಂಗಳನೆಜಕಿದು ಸೀದು ಸೀದುರುಳಿಸಿದರ್‌ 
(ಚಿಕವಿ. ೨-೧೧೧).  [ಅಂಬಲ್ಲಿ * ಕಪ್ಪರೆ] 

ಅಂಬಲಿಮಣ್‌ (ನಾ). ಅಂಬಲಿಗಾಗಿ ಬಿಟ್ಟ ಭೂಮಿ; ಜೀವನಕ್ಕಾಗಿ 
ಬಿಟ್ಟ ಕ್ಷೇತ್ರ: ಅಮ್ಬಲಿಮಣ್ಣುಂ ತಳವನಪುರದೊಳ್‌ ತಳವಿತ್ತಿಯಮನ್‌ 
(ಎಕ. 1, ೧-೨೦ ; 4667). [ಅಂಬಲ್ಲಿ + ಮಣ್‌] 


——————— ನಿನ ಗ ಗೆ ರ ವ ದ ದ ವಾ ಪಾ ರಾ ದ ವ ಅ 


ಅಂಜಾರೆ 


ಅಂಬಲೆ (ನಾ). ಒಂದು ಊರಿನ ಹೆಸರು: ಆ ಬೆಂಮತೂರನಾಡ ಅಂಬ 
ಲೆಯ ಹರಿಯದ ಹಾಲನಾಗಗಉಡ ಕುಂನೂರ ವಿಠೆಲಗಉಡ (ಎಕ. ೫1, 
ಚಿತ್ರದು. ೬-೧೯ ; 1388). (?] 
ಅಂಬಷ್ಟ (ನಾ). ಮಾವಟಗ; ಮಾವುತ: ಅಹನ್ನೀಕ ಮುಗಿಸಿ ನಡೆದರು 
ಶೀಘ್ರ ಭೋಜಪನ ಗೇಹರಂಗದ್ವಾರದೆಡೆಗೆ, ಮಹಾಶೈಲದಂತೆ ತಮ್ಮ 
ನಿವೇಶಕೆ ಆಡ್ಡ ನಿಂತಿಹುದು ಆಂಬಸ್ಟ ನಿಲಿಸೆ ಕಂಡು ಶ್ರೀಕೃಷ್ಣ ಪರಿಕರವ 
ಮಧ್ಯಕೆ ಸುತ್ತಿಕೊಂಡು ಆಳಕನ ಕಟ್ಟಿದ ಶುಂಡಾಲವಂ ತೆಗೆಯೆ (ಪ್ರ ಸಭಾ. 
[ಸಂ. ಅಂಬಷ್ಮ] 
ಅಂಬಷ್ಮ (ನಾ). ೧. ಬ್ರಾಹ್ಮಣನಿಂದ ವೈಶ್ಯಸ್ತ್ರೀಯಲ್ಲಿ ಹುಟ್ಟಿ 
ದವನು. ಐ ಸಾಮಾನ್ಯವಾಗಿ ಹಿಂದೆ ಇವರದು ವೈದ್ಯವೃತ್ತಿ. 
೨. ಮಾವಟಗ. ೩. ಒಂದು ದೇಶ. ೪. ಕ್ಷೌರಿಕ (8).. (ಸಂ.] ' 
ಅಂಬಷ್ಮೆ (ನಾ). ೧. ಇರುವಂತಿಗೆ. ೨. ಪುಲ್ಲಂಪುರಿಚೆ; ಹುಲ್ಲು ಹುಳಿ 
ಗನ ಸೊಪ್ಪು; ಕಾಸಿನ ಸೊಪ್ಪು. ೩. ಅಮಟಿಯ ಮರ,--ಕಾಯಿ; 
ಅಂಬಟಿ. ೪. ಅಗಳುಶುಂಠಿ. ೫ ಹಲವು ಗಿಡಗಳಿಗೆ ಈ ಹೆಸರಿದೆ. 
(ಸಂ. ಅಂಬಷ್ಕಾ) | 
ಅಂಬಳಕ "ಅಂಬಕಳ' ನೋ. 
ಅಂಬಳಿಕು "ಅಂಬಳಿಕ್ಕು? ನೋ. 
ಅಂಬಳಿಕ್ಕು, ಅಂಬಳಿಕು (ಕ್ರಿ). - ಅಂಬೆಗಾಲಿಕ್ಳು: ಮಳೆಯರಾಜ 
ದೇವಂ ಶಿಶುಲೀಲೆಯಿಂ ಮುಂದೆ ತನಗೆ ಪ್ರತ್ಯ ಕ್ಷನಪ್ಪ ಶಿವನೇಜಕಿ ಬಪ್ಪ 
ನಂದಿಯ ನಿಲನಂ ತೋಜುವಂತೆ ಅಂಬಳಿಳ್ಳಿ (ಮಳಿರ. ೧೨೧-೧೧) ; 
ಚತುರ್ವಿಧ ಪದವಿಗಳಡಿಯಾಗಿರ್ಪವೆಂದವಂ ಮೆಟ್ಟಿ ಚರಿಸುವ ಚಂದದಂ 
ತಂಬಳಿಕ್ಕಿಯಾಡುವನಮಮ ಜಗದನುಗ್ರಹವಿಗ್ರಹಂ (ಪದ್ಮರಾ. ೨-೭೧). 
ಅಂಬಳಿಕು: ತ್ರ್ಯಂಬಕ್ಳನಂ ಬಲವರಲೆರಡೆಂಬೀ ಪದನೆಯ್ಲನೆಂದು 
ನಾಲ್ಲುಂ ಕಾಲಿಂದಂ ಬಲವಂದಪಳೆಂಬಂತಂಬಿಕೆಯಂಬಳಿಕಿಯಾಡುವಳ್‌ 
ಶೈಶವದೊಳ” (ಗಿರಿಕ. ೩-೭೨); ಕುಂಬಿಕ್ಸಿ ಕುಣಿಕುಣಿದು ನಡೆಗೆಟ್ಟು 
ಕುಳ್ಳಿರ್ದು ಅಂಬಳಿಕಿ ಮೈಯಿಕ್ಸಿ ಲಲ್ಲೆ ಗರೆವುತ್ತಿರ್ದು (ತಿರುನೀ. ೨೬-೨೦). 
[*ಅಂಬಳ್‌ + ಇಕ್ಕು] 
ಅಂಬಾ "ಅಂಬೇ? ನೋ. 
ಅಂಬಾಕಾಂತ (ನಾ). - ಅಂಬಾಪತಿ. [ಸಂ. (ಅಂಬಾ ಕಾಂತ)] 
ಅಂಬಾಚರಿ (ನಾ). [ಜೈನ] ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿಯ 
ತಾಯಾಗಿದ್ದು, : ಈಗ ಬೇರೊಂದು ಪ್ರಾಣಿಯಾಗಿ. ಹುಟ್ಟಿರುವ 
ಹೆಣ್ಣುಜೀವಿ: ಅರಸನುಮಾಗಳೆ ನೆತ್ತದ ಭರದಿಂ ಕೊಳ್ಳೆನುತುಮಿಕ್ಕೆ 
ನವಿಲಂ ಕೊಳ್ಳೆಂದರೆಗೆತ್ತು ಪಿಡಿದುದಂಬಾಚರಿ ಕುಕ್ಕುರಿ ನೊಂದು ಬೀಟ್ವ 
ನಂದನಚರನಂ (ಯಶೋಚ. ೩-೪೨). (ಸಂ. ಆಂಬಾಚರೀ] 
ಅಂಜಾಡಿಯೆಲೆ (ನಾ). ಮದರಾಸಿನ ಕಡೆಯ ವೀಳೆಯದೆಲೆ. 
[ಅಂಬಾಡ್ಕಿ + ಎಲ್ಲೆ] 
ಅಂಬಾಡೆ “ಅಂಬಟಿ' ನೋ. 
ಅಂಬಾಪತಿ (ನಾ). ಪಾರ್ವತೀಡೇವಿಯ ಪತಿ; ಶಿವ. 
[ಸೆಂ. (ಅಂಬಾ ಪತಿ)) 
ಅಂಬಾಭವಾನಿ (ನಾ). ಪಾರ್ವತೀಡೇವಿ. 
[ಸಂ. ಅಂಬಾಭವಾನೀ (ಅಂಬಾ * ಭವಾನೀ)] 
ಅಂಬಾರ (ನಾ). ೧. ಕಾಳು ತೆಗೆದ ಹುಲ್ಲಿನ ಬಣವೆ, --ಹುಲ್ಲು 
ಮೆದೆ (ದಕ. 8). ೨. ಧಾನ್ಯದ ರಾಶಿ (ಸ್ಕಾಂಡರ್‌). ೩. ಸರ್ಕಾರಕ್ಕೆ 
ಸಲ್ಲಬೇಕಾದ ಧಾನ್ಯದ ಭಾಗ (ಸ್ಯಾಂಡರ್‌). 
[+ ಅರ. ಪಾರ. ಹಿಂ. ಅಂಬಾರ್‌ ; ಮರಾ. ಅಂಬರ್‌, ಅಂಬಾರ್‌ 
ಕಣಜ; ಸಮೂಹ, ರಾಶಿ, / ತಮಿ. ಅಮ್ಚಾರ ; ತೆಲು, ಅಂಬಾರು] 


೬೩-೧, ೨). 


20 


25 


30 


40 


ಅಂಜಾರಿಖಾನೆ 


ಅಂಜಾರಖಾನೆ (ನಾ). ಸರಕಾರದ ಧಾನ್ಯದ ಕೋಠಿ, ಕಣಜ 
(ಸ್ಯಾಂಡರ್‌), [*- ಮರಾ. ಅಂಬಾರ್‌ಖಾನಾ] 

ಅಂಜಾರಮಣ (ನಾ). = ಅಂಬಾಪತಿ. (ಸಂ. (ಅಂಬಾ * ರಮಣ)] 

ಅಂಬಾರಿ (ನಾ). ಆನೆಯ ಮೇಲೆ ಕುಳಿತುಕೊಳ್ಳಲು ಹಾಕುವ 

ಮಂಟಪದಂತಹ ಭದ್ರಾಸನ: ಧಾರೆಗೆ ಗಂಡನು ಸಿಂಗರಗೈದು 

ಅಂಬಾರಿಯೊಳಗೆ ಕುಳ್ಳಿರಿಸಿ (ಸೌಗಂಪ. ೧೧-೪೨) ; ಟೀಪುಸುಲ್ತಾನರ 

- ಸ್ವಾರಿ ಬಾಬತು ಕುದುರೆ ವಂದು ಅಂಬಾರಿ ವಂದು ಪಾಲ್ಕಿ ವಂದು ಸಹ... 


೪೬ 


5 


ಕಳುಹಿಸಿ ಇದೆ (ರಾಜೇಂದ್ರ. ೯೯) ; ಸಿಂಗರಿಸಿದ ಆನೆಯ ಮೇಲೆ ಆಂಬಾರಿ | 


ಹಾಕಿ ಅರಸರು ಕೂತುಕೊಳ್ಳುತ್ತಾರೆ (ಮುಂಬಯಿ- ೪-೨೩). 
[+ ಅರ. ಪಾರ. ಹಿಂ. ಮರಾ. ಅಂಬಾರೀ. / ಮಲ. ಅಮ್ಟಾಡಿ; 
ತುಳು. ಅಂಬರಿ, ಅಂಬಾರಿ ; ತೆಲು. ಅಂಬಾರಿ, ಅಂಬಾರಿ] 
ಅಂಬಾರಿ (ನಾ). ೧. ಉಗ್ರಾಣ. ೨. ಧಾನ್ಯವನ್ನು ಕೂಡಿಡುವುದ 
ಕ್ಸಾಗಿ ಇರುವ ನೆಲಮನೆ (ಉಕ). [ಆ ಅಂಬಾರ?] 
ಅಂಜಾರುಣ್ಣಿ (ನಾ). ದನಕರುಗಳ ಮೈಗೆ ಹತ್ತಿಕೊಂಡು ರಕ್ತಹೀರಿ 
ಜೀವಿಸುವ ಒಂದು ಬಗೆಯ ದೊಡ್ಡ ಉಣ್ಣೆ (ಕಿ). 
[ಅಂಬಾರೆ + ಉಣ್ಣಿ (ಆ ಉಣ್ಣ್ಯೈ)) 
ಅಂಜಾರೆ (ನಾ). ಒಣಗಿದ ಮರದ ತುಂಡುಗಳಲ್ಲಿ ಕಂಡುಬರುವ 
ಒಂದು ಬಗೆಯ ಕೀಟ; ಕುಟ್ಟಿ ಹುಳು (?) (೪. [2] 
ಅಂಬಾಲ್‌ (ಅ). ಮಕ್ಕಳ ಆಟದಲ್ಲಿ "ಇನ್ನೂ ಸಿದ್ಧವಾಗಿಲ್ಲ' ಎಂದು 
ಸೂಚಿಸುವ ಒಂದು ಕೂಗು. 
[?. 1 ತಮಿ. ಅಮ್ಬಾಲ್‌ ; ತೆಲು. ಅಂಬಾಲ್‌] 
ಅಂಬಿ (ನಾ). ದೋಣಿ ; ನಾವೆ. "ಅಂಬಿಗ' ಪರಾ. 
[ಸಂ. ಅಂಬಿ ಎ ನೀರು. / ತಮಿ. ಅಮ್ಬಿ] 
ಅಂಬಿಕಾರಮಣ (ನಾ). - ಅಂಬಾಪತಿ. 
[ಸಂ. (ಅಂಬಿಕಾ * ರಮಣ)] 
ಅಂಬಿಕೆ (ನಾ). ೧. ತಾಯಿ. ೨. ಪಾರ್ವತಿ. ೩. ಧೃತರಾಷ್ಟ್ರನ 
ತಾಯಿಯ ಹೆಸರು. [ಸಂ. ಅಂಬಿಕಾ] 
ಅಂಬಿಕ್ಕು (ಕ್ರಿ). ಬಾಣವನ್ನು ಪ್ರಯೋಗಮಾಡು: ಮದನನೈದಂಬಿ 
ನೊಳಂಬಿಕ್ಳುವ ಸೌಂದರ್ಯಂ ಕೈಮಿಕ್ಕಿರೆ ಕಾಂತೆಯ ಕೈಬೆರಲ್‌ ಬೆರ 
ಲ್ಮಿಡಿಯಿಸುಗುಂ (ಮಲ್ಲಿಪು. ೩-೭೧) ; ಅಂಬುಜನಾಭಂ ನರಂಗೆ ಪೇಟ್ವಂ 
ದೆನಸುಂ.. . ಕೌರವರಂಬಿಕ್ಕಲ್‌ ಮಜಕಿದರಕ್ಕುಮೋ ಪೇಟ್‌ಮಿದಂ 
(ಸಮಪ. ೧೦-೧೫೯). [ಅಂಬ್ಯು * ಇಕ್ಕು] 
ಅಂಬಿಗ್ನೆ (ನಾ). ೧. ದೋಣಿ, ಹರಿಗೋಲು. ಮುಂತಾದ ನಾವೆ 
ಗಳನ್ನು ನಡಸುವವನು : ನಡುಗಡಲೊಳ್‌ ಪಜುಗೋಲಂ ನಡೆಯಿಸು 
ವಂಬಿಗನಂತೆ (ಧರ್ಮಾಮೃ. ೬-೨೦೯) ; ಚಂಪಾಪುರೋದ್ದಾಮಾರಾಮ 
ಸಮಾಪದೊಳ್‌ ಪೊಟ್‌ ಯೊಳಿರ್ದಾಯಂಬಿಗರ್‌ ಕೆಂಡು (ನೇಮಿಪು. 
೩-೪೧) ; ಪೆರವಳಯಂ ಪಣುಗೋಲಂತಿರ್ದುದು ... ದಾಟಸುವುದ್ಭಟ 
ನಂಬಿಗನಂತಿರೆ (ಉದ್ಭರ. ೧೫೭-೬) ; ಯಮುನಾನದಿಯೊಳ್‌ ಬಿಡೆ ಬರ್ಪ 
ಮಂದಸಂ ಚಂಪೆಯೆಂಬ ಫುರದಂಬಿಯ£ಗ3 ರೆಲ್ಲಮದಂ ತೆಗೆದು ನದೀ 
ಶೀರಮನೆಯ್ದಿ ಬಬಕಿಕ್ಕೆ ನಿಜನೃಪಾಲಂಗಾಗಳ್‌ (ಮಹಾನೇ. ೩-೧೨೯) ; 
ಆ ಯಾತ್ರಿಕರಲ್ಲಿ ಒಬ್ಬನು ಅಂಬಿಗರ ಹುಡುಗಿಯನ್ನು ಕುರಿತು 
(ಶ್ರೀರಾಯ. ೨); ಹೊಳೆ ದಾಟದ ಮೇಲೆ ಅಂಬಿಗರ ಮಿಂಡ (ಗಾದೆ). 
೨. ಬೆಸ್ತರವನು; ಮಾನುಗಾರ; ಸೂತಕುಲದವನು : “ಅಂಬಿಗಂ 
ತಾಂ ನೀರ್ಕುಟಿಗಂ (ಕವಿಕಂ. ೧೫೫); ಹಿಂದೆ ಕಡಂಗಿ ತೇರನೆಸಗೆಂಬವ 
ನಂಬಿಗನಾಜಿರಂಗದೊಳ್‌' ಮುಂದೆ ಸಮಾನನಾಗಿ ಬೆಸದಿರ್ಪವನುಂ ತುಲು 
ಕಾಜನಾಗೆ (ಪಂಪಭಾ. ೧೨೨೯೪); ಪೊಸಬನಿವನಂಘಿಗನೆನಿಸನೀಕ್ಷಿಸಲು 


20 


25 


40 


45 


ಮ 


ಅಂಬು 


ರಾಜಕುಮಾರನಹುದೆಂದೊಸೆದು ಮನದಲಿ ನೆನೆದು ಮನ್ನಿಸಿ ವಿದ್ಯೆ ಗಲಿಸಿ 
ದನು (ಸಾಳ್ವಭಾ. ೨೦-೩). 
[ಅಂಬಿ + -ಇಗ (?) / ಮಲ. ಅಮ್ಟೆ; ಮರಾ. ಅಂಬೀ. ನ ತಮಿ. 
ಅಮ್ಚಾ ಪಾಟ್ಬು - ಅಂಬಿಗನ ಹಾಡು] 
ಅಂಬಿಗೃ (ನಾ). ೧. ಅಂಬನ್ನು ಹಿಡಿದವನು ; ಬಿಲ್ಲುಗಾರ : ಅಂಬಿಗರ 
ಸಬಳಿಗರ. . .ಪಡೆವೆರಸು. . . ದಂಡೆತ್ತಿ ಫೋದರ್‌ (ರಾಮಾಶ್ವ. ೯೩-೨೮). 
೨. ಬೇಡರವನು : “ ಅಂಬಿಗನೆನಲಿನ್ನು ವ್ಯಾಧಂಗೆ  (ಕಶರ. ೧೧೭). 
[ಅಂಬ್ಕು * -ಇಗ] 
ಅಂಬಿಗಗೆಯಿ (ನಾ). ಅಂಬಿಗನಿಗೆ ಮಾನ್ಯವಾಗಿ ಬಿಟ್ಟುಕೊಟ್ಟ 
ಹೊಲ, ಗದ್ದೆ ಮುಂತಾದ ಭೂಮಿ: ಪೆರ್ಗಡೆಗೆಯಿ ಮತ್ತ ೮ ಅಂಬಿಗ 
ಗೆಯಿ ಮತ್ತ ೮ ತಳಾಟಗೆಯಿ ಮತ್ತ ೧೨ (ಸೌಇಇ. IX-i, ೭೪-೮ ; 981). 
[ಅಂಬಿಗ + ಕೆಯ್ಯ್‌) 
ಅಂಬಿಗಾರ (ನಾ). ನಾವಿಕ; ಅಂಬಿಗ: ಈ ದೇಶದಲ್ಲಿ ಕೆಲವು ಅಂಬಿ 
ಗಾರರು ಹೊಳಿಯ ಮಡಿಗಳಲ್ಲಿ (ಸಣಬನ್ನು) ಬಿತ್ತುತ್ತಾರೆ (ಕೃಷಿಪ್ರ. ೮೬); 
ದೋಣಿ ದಾಟದ ಮೇಲೆ ಅಂಬಿಗಾರನ ಮಿಂಡ (ಗಾಜಿ). 
[ಅಂಬಿ + -ಗಾರ (ಆ-ಕಾಜ)] 
ಅಂಬಿಗಿತ್ತಿ (ನಾ). ಅಂಬಿಗ ಜಾತಿಯ ಹೆಂಗಸು; ಬೆಸ್ತರವಳು : 
ಯೋಜನಗಂಧಿಯಂಬಿಗಿತ್ತಿಗೆ ಮನಸಂದಂ ನದಿಯ ಮಧ್ಯದೊಳ್‌ ಮುನಿ 
ನಾಥಂ (ಧರ್ಮಪ. ೨-೨೫) ; ಪರಮ ಖಷೀಶ್ವರ ಪಾರಾಶರವ್ರತಿ ಸ್ಮರನ 
ಬಾಣಕೆ ಗುಜಕಿಯಾಗಿ ಹಣುಗೋಲೊಳಗಂಬಿಗಿತ್ತಿಯ ನೆರೆದನೀ ನರ 
ಮನುಷ್ಯರ ಪಾಡೇನು (ಕಂನವಿ. ೯-೧೪೮). [ಅಂಬಿಗ + -ಇತ್ತಿ] 
ಅಂಬಿರಿನಿಡು (ಕ್ರಿ). ಧಾರಾಕಾರವಾಗಿ ಸುರಿ; ಸ್ರವಿಸು : ಸುರಿವ ಬಿಸು 
, ನೆತ್ತರ ಸರಿಯೊಳಮಂಬಿನ ಸರಿಯೊಳಮಂಬಿರಿವಿಟ್ಟು ಪಾಯ್ವೆ ಮದಗಜಂ 
ಗಳ ಮದಜಲದೊಳಂ (ಪಂಪಭಾ. ೧೦-೭೦ ವ); ಅಂಬಿರಿವಿಡೆ ಭೋಂಕನೆ 
ನಯನಾಂಬುಗಳ್‌ (ಪಂರಾಮಾ. ೬-೪೯) ; ಕೆಚ್ಚಲ್‌ ಕುಸಿನನ್ನಂ ಬೀಗಿ 
ಪಾಲಂಬಿರಿವಿಡೆ ಮೊಲೆಯಿಂ (ಮಲ್ಲಿಪು. ೮-೯೯) ; ತಲೆಯಿಂದಂಬಿರಿವಿಟ್ಟೊ 
ಗೆವ ರಕ್ತಧಾರೆಯೆ ಕಡಿಖಂಡಂಬೋಗಿ (ನೀಮಿಫು. ೧೨-೧೫೭) ; ಮೊಲೆ 
ಯಿಂದಂಬಿರಿವಿಟ್ಟು ಪಾಲುಗುತಮೋರಂತಿರ್ದೊಡಂ (ಶಾಂತೀಶ್ವ. ೧-೮೫). 
[ಅಂಬು * ಇರಿವಿಡು] 
ಅಂಬಿಲ “ಅಂಬಲ್ಕಿ' ನೋ. 
ಅಂಬಿಲೆ "ಅಂಬಲ್ಕಿ' ನೋ. 
ಅಂಬಿಸು (ಕ್ರಿ). ಒಣಗಿಸು; ಶೋಷಿಸು: ಎಜಗಿತ್ತೊತ್ತಿತ್ತು ಪೊಯ್ದತ್ತಡ 
ಸಿತುಖಬಿತುರ್ಬಿತ್ತು . . . ಮುತ್ತಿತ್ತಅಸಿತೊಜಲಿಸಿತ್ತಾಲಿಸಿತ್ತಂಬಿಸಿತ್ತಾ 
ಮಜಕಿಹಂ ಸೂಸಿತ್ತು . . . ಕಾಲಕೂಟಂ (ಕವಿಚ. 11, ೫೧೨ ; ದಶಾವ. 
1680). [ಅಂಬ್ಮು + -ಇಸ್ಕು] 
ಅಂಬ್ಕು (ಕ್ರಿ). ಒಣಗು; ಆರು; ಬಾಡು: “ಅಂಬು - ಶೋಷಣೇ 
ಶರೇ ಚ? (ಶಮಧಾ). [ಡೇ.] 
ಅಂಬ್ಕು (ನಾ). ಬಾಣ; ಕಣೆ; ಸರಳು : 4 ಅಂಬು-ಶೋಷಣೇ ಶರೇ ಚ? 
(ಶಮಧಾ) ; “ಆಂಬು ಮಾರ್ಗಣಂ? (ಕರ್ಣಾನಿ. ೨೯); “ಪುಣುಬು ಕಣೆ 
ಯಂಜುಸರಲ್‌ ತಾವಕ್ಕು ಶರಸಮಾಹ್ವಯಂ ? (ಕನಿಕಂ. ೮೨) ; ಉಜ 
ಕೀಲಿಚ್ಚಿದವಂಬುವಾಳ್ಸ ಲಗೆಯುಳ್ತ ಟ್ರುಟ್ತುವಲ್ಪನ್ನಿಪಿನ್‌ (ಸೌಇಇ. 1X-i, 
೩೯೨-೩ ; ಆನೆಯ ಶತ.); ಕಟ್ಟ ಕಾದಿ ಮಲುವಕ್ಕದವರ ಮೆಯ್ಮೆಯ್ಯ 
ಮ್ಚಾಗೆ ಎಚ್ಚೋಡಿಸಿ.. . ಭೀಷ್ಮನ್ವಿಲ್ದನ್ನೆ ನೆಲಮುಟ್ಟಿದೆ ಬಿಟಕ್ಲೊನಾನ್‌ 
(ಎಕ. ೪11, ಸೊರಬ. ೧೦-೭ ; 800) ; ಬಿಲ್ಲಳನೇಜಸಿ ತಿರುವಾಯೊಳಂಬ 
ನಿಟ್ಟಿಸಲೆಂದು ತೆಗೆದಿಸುವನ್ನೆ ಗಂ (ನಡ್ಡಾ ರಾ.೯೬-೬); ತಪಕೆ ಬಿಲ್ಲುಮಂಬುಂ 
ದೊರೆಯೇ (ಪಂಪಭಾ. ಆ-೩) ; ಅಂಬಿನ ಮನಯಲ ಣಭಿಕು)ಷೆನು 


ಅಂಬ್ಕು ೪೭ ಅಂಬುಜಾಸನ 


ರಣಭೂತಕ್ಕೆ ನಿನ್ನೊಡಲ (ಕುವ್ಯಾದ್ರೋ. ೧-೫೫) ; ಈ ನಾಲ್ಕು ಅಂಬುಗ | ಅಂಬುಗೂಡು (ನಾ). ಬಾಣಗಳನ್ನಿಡುವ ಗೂಡು; ಬತ್ತಳಿಕೆ: 
ಳಂತೆ ಯುದ್ಧ ಭೂಮಿಯಲ್ಲೆ ಲ್ಲ ಹುಡುಕಿದರೂ ಇನ್ನೊಂದು ಅಂಬು ಸಿಕ | ಹರಿಣಾಂಕನಂ ತಾರಾಕದಂಬಮಂ ಕಾಣುತ್ತ ಕೋಕಪದ್ಮಿನಿ ಕಾಮನಂಬು 
ಲಿಲ್ಲ (ಶಾಂತಲಾ. ೨೨೨) ; ಅಂಬು ಬಿಡಲಿಕ್ಕೆ ತಿಳಿಯದಿದ್ದರೆ ಚಂಬು | ಗೂಡಾಗಿ ಮೊಗೆ ಕಂದಿತೆನೆ (ಸಿದ್ಧರಾ. ೮-೭೬) ; ಪಿರಿದು ಪತಿಗಾಣದಳಲಿಂ 
ಮುಣುಗಿಸಲಿಕ್ಕೆ ತಿಳಿಯದೆ? (ಗಾದೆ). ಮರವಟ್ಟರೆ ಮುಗಿದ ಕಣ್ಣೆಳಲ್ವೆಆಳೆಗಳುಂ ಸ್ಮರನೆಸೆಯಲಂಬುಗೂಡಾಗಿರೆ 
(ಜೇ. ॥ ತಮಿ. ಮಲ, ಅಮ್ಚು ; ತುಳು. ಆಂಬು ; ಕೊಡ. ಅಂಬಿ ; | 5 ಬಿರ್ದಂತಿರ್ದುದದಜಕೊಳೊಂದು ರಥಾಂಗಂ (ತ್ರಿಪುವಿ. ೨೪-೧೧೭) ; ಆ 
ತೆಲು. ಅಂಬು, ಆಂಬಕಮು, ಅಮ್ಮು ; ಕೋಲಾ. ಅಂಬೆ, ಅವರ್‌; ಚಿತ್ತ ಜಾತನಲರಂಬುಗಳನಿಟ್ಟು ಕರ್ನಿನ ಬಿಲ್ಲೆ ಭೂತಲದೊಳಂಬುಗೂಡಾಗಿ 
ಕುಣ. ಅಂಬು ; ಕುವಿ. ಅಂಬೂ ; ಪರ್ಜಿ. ಗಡ. ಅಂಬ್‌] ಬೀಳ್ವಂತೆ ಕೆಡೆಕೆಡೆಯೆನುತ್ತೆಚ್ಚನಾಗ (ಸಮ್ಯಕೌ. ೯-೧೨). 
ಅಂಬ್ಕು (ನಾ). ೧. ನೀರು. ೨. ಮುಡಿವಾಳ; ಲಾಮಂಚ. [ಸಂ.]| [ಅಂಬು + ಗೂಡು, ॥ ತಮಿ. ಅಮ್ಚುಕ್ಕ್ರೂಡು) 
ಅಂಬುಕೆಂಟಿಕೆ (ನಾ). ಮೊಂಡುಮೂತಿಯ ಮೊಸಳೆ. | ಅಂಬು ಚರ (ನಾ). ನೀರಿನಲ್ಲಿ ಸಂಚರಿಸುವ ಮೀನು ಮುಂತಾದ 
[ಆಅಂಬ್ಕು * ಕಂಟಿಕ] 
ಅಂಬುಕಂಡಿ, ಅಂಬುಗಂಡಿ (ನಾ). ಕೋಟಿಯ ಕೊತ್ತಳದಲ್ಲಿ ಮರೆ 
ಯಾಗಿ ನಿಂತು ಹೊರಗಿರುವ ಶತ್ರುಗಳ ಮೇಲೆ ಬಾಣವನ್ನು ಬಿಡು! 
ವುದಕ್ಕಾಗಿ ಮಾಡಿಕೊಂಡಿರುವ ಕಂಡಿ; ಬಂದೂಕವನ್ನು ಇಟ್ಟು 
ಹೊಡೆಯಬಹುದಾದ ರಂಥ): ಆಂಗ ಕೋಟಿ ಭುಜ ಆಳುವೇರಿ ತಲೆ 
ತೆನೆ ಕಣ್ಣು ಅಂಬುಕಂಡಿ[ಪಾಠಾಂ. ಗಂಡಿ] ಕಾದುವ ಅರಸು ಅಸುರಾಜ | 18 
ಕೂಟದ ಮನ್ನೆಯರೈದುಮಂದಿ (ಕಲ್ಯಾಶಾಂ. ೪೦) ; ಚೋರಕಂಡಿಗಳಂಬು 
ಕಂಡಿಗಳೊಳು ಗುಜಶಿಯೇಜಕಿಸಿ ಮೆಟಕಿವ ಕೈಗೋವಿ... ತೋಟಕಿತು 
ಕಣ್ಣೆ ಕೌತುಕವ (ಕಂನವಿ. ೧೧-೧೩೭). ಅಂಬುಗಂಡಿ : ಮುಗಿಲಟ್ವಿಳೆಗಳ 
ಕೆಲದಂಬುಗಂಡಿಯಿಂ ನುಸುಳು ನಡೆವ ದಿನಕರನ ಹಯಂ ಗಗನಾಧ್ವ 
ಖೇದಮಂ ಪಟಯಿಗೆಗಳ ತಣ್ಣೆಲರ ತೀಟದಿಂ ತೊಲಗಿಸುಗುಂ (ಪಂರಾಮಾ. |2 
೧-೧೧೬) ; ಇಡಿಸುವ ಡೆಂಕಣಕ್ಕೆ ನೆಲವಾಳಿಗೆ ಕೊತ್ತಳದಂಬುಗಂಡಿಯಿಂ 
ದುಡುಗದೆ ಪಾಯ್ವ ಕೂರ್ಗಣೆಗೆ (ಚಂದ್ರಪು. ೫-೧೦೬) ; ಶಂಕೆಯನು 
ಕಂಡರ ಮನಕೆ ಪುಟ್ಟಿ ಸುತ ಸಾಲ್ವಿಡಿದಂಬುಗಂಡಿಗಳ್‌ ಬೆಳಗಿದವು ಸಜ್ಜಳಿಸಿ 
ವರಶತಭ್ಲಿಸಮ್ಮಿಶ್ರದಿಂ ಶಿವನ ಶಿಖಿನಯನಮೆಂಬಂತೆ (ವೆಂಕಾರಾ.೧-೩-೬); 
ಎಲ್ಲ ಡೆಸೆಯೊಳಂಬುಗಂಡಿ ಡೆಂಕಣಿಗಳುಂ ಚೆಲ್ಲುತಿಹ ಹುರಿಮಳಲು 
(ಮರುಚ. ೨-೨೭). [ಅಂಬು + ಕಂಡಿ] 
ಅಂಬುಕಣ (ನಾ). ೧. ನೀರಿನ ಹನಿ. ೨. ತುಂತುರು. 
[ಅಂಬ್ಯು * ಕಣ್ಮ) 
ಅಂಬುಕಿರಾತ (ನಾ). = ಅಂಬುಕಂಟಕ. [ಅಂಬ್ಯು * ಕಿರಾತ] 
ಅಂಬುಕೀಶ (ನಾ). ಕಡಲುಹಂದಿ ಎಂಬ ಒಂದು ಬಗೆಯ ಜಲ 
ಜಂತು; ಶಿಶುಮಾರ ; ಹೇರಾಮೆ ; ನೀರಾಮೆ. [ಅಂಬ್ಯು * ಕೀಶ] 
ಅಂಬುಕೊರ್ಮ (ನಾ). ಎ ಅಂಬುಕೀಶ. [ಅಂಬು * ಕೂರ್ಮ] 
ಅಂಬುಗಂಡಿ "ಅಂಬುಕಂಡಿ? ನೋ. 
ಅಂಬುಗಡಿ (ನಾ). ಬಾಣದ ಚೂರು (?): ಅಂಗಜನಣುಗನ ಬಲ 
ಗೊಂಬ ವನಲಕ್ಷ್ಮಿ ರಂಗವಾಲಿಯನಿಕ್ಸಿದಂತೆ ತುಂಗವಿಕ್ರಮರಂಬುಗಡಿ 441 
ಯಿಂದೆ ಸುರಿದ ರತ್ನಂಗಳೊಪ್ಪಿರ್ದುವಾ ಬನದಿ (ಮೋಹತ. ೧೯-೨೪). | 
| 
| 


ವೃಕ್ಷ ೩. ಶಂಖ. ೪. [ಛಂದ] ಒಂದುವೃತ್ತದ ಹೆಸರು: ಅಂಬುಜಂ 
` ಭಜಸಸಗಂ ಶರದಿಂದೆ ವಿರಾಮಂ (ಛಂದೋಂಬು. ಕಿ. ೧೬೮). : [ಸೆಂ.] 
ಅಂಬುಜಜ (ನಾ). (ವಿಷ್ಣುವಿನ ನಾಭಿಯ) ಕಮಲದಲ್ಲಿ ಹುಟ್ಟಿದ 
ವನು; ಬ್ರಹ್ಮ. [ಸಂ.] 
ಅಂಬುಜನಾಭ (ನಾ). ನಾಭಿಯಲ್ಲಿ ಕಮಲವುಳ್ಳವನು; ಪದ್ಮನಾಭ; 
ವಿಷ್ಣು. (ಸೆಂ. (ಅಂಬುಜ * ನಾಭಿ -)] 
ಅಂಬುಜನೇತ್ರ (ನಾ). ಕಮಲದಂತೆ ಕಣ್ಣುಳ್ಳವನು; ವಿಷ್ಣು. 
(ಅಂಬುಜ + ನೇತ್ರ] 
ಅಂಬುಜನೇತ್ರೆ (ನಾ). ಕಮಲದಂತೆ ಕಣ್ಣುಳ್ಳವಳು. 
[ಸೆಂ. ಅಂಬುಜನೇತ್ರಾ (ಅಂಬುಜ * ನೇತ್ರ + -) 
ಅಂಬುಜನ್ಮ (ನಾ). = ಅಂಬುಜ ೧. (ಅಂಬು ಜನ್ಮ] 
ಅಂಬುಜಪಾಣಿ (ನಾ). ೧. ಕಮಲವನ್ನು ಕೈಯಲ್ಲಿ ಹಿಡಿದವನು; 
ವಿಷ್ಣು: ದ್ರೋಣ ಮನಗೊಂಡಿಜಿವಡಂಬುಜಪಾಣಿಯಿದಿರೇ ನಮ್ಮ 
ಭಾಗ್ಯದ ಬಾಣಸಿಗ ವಿಧಿ ವಿಷವ ಬೆರಸಿದದಾರು ಕಾವವರು (ಕುವ್ಯಾದ್ರೋ. 
೪-೬). ೨, ಸೂರ್ಯ. ೩. ಬೋಧಿಸತ್ತ್ವ ಅವಲೋಕಿತೇಶ್ವರ. 
[ಅಂಬುಜ * ಪಾಣಿ] 
ಅಂಬುಜಬಂಧು (ನಾ). ೧. ಕಮಲದ: ಗೆಳೆಯ; ಸೂರ್ಯ. 
೨. ಬ್ರಹ್ಮ: ಅಲಗು ಖಣಿಖಟಲಿಡುವ ದನಿ ಮಿಗೆ ತುಂಬಿತಂಬುಜಬಂಧು 
ವಾಲಯನ (ಕುವ್ಯಾಭೀ. ೪-೭ ಅಡಿಟ.). [ಅಂಬುಜ * ಬಂಧು] 
ಅಂಬುಜಭವ (ನಾ). - ಅಂಬುಜಜ. [ಅಂಬುಜ * ಭವ] 
ಅಂಬುಜಮಿತ್ರ (ನಾ). ೧. - ಅಂಬುಜಬಂಧು ೧. ೨. [ಛಂದ] 
ಜಗಣ; ಲ-ಲ ಎಂಬ ಲಕ್ಷಣದ ಅಕ್ಷರಗಣ. [ಅಂಬುಜ * ಮಿತ್ರ] 
ಅಂಬುಜಮುಖಿ (ನಾ). ಕಮಲದಂತೆ ಮುಖವುಳ್ಳವಳು. 
[ಸಂ. ಅಂಬುಜಮುಖೀ (ಅಂಬುಜ * ಮುಖ + -)] 
ಅಂಬುಜವದನೆ (ನಾ). ಎ ಅಂಬುಜಮುಖಿ. 


10| ಪ್ರಾಣಿ. [ಅಂಬ್ಕು + ಚರ] 
ಅಂಬುಜ (ನಾ). ೧. ನೀರಿನಲ್ಲಿ ಹುಟ್ಟಿದ್ದು; ಕಮಲ. ೨. ನಿಚುಲ 
0 
25 
30 


[ಅಂಬ್ಯು * ಕಡ್ಮಿ] [ಸೆಂ. ಅಂಬುಜವದನಾ (ಅಂಬುಜ * ವದನ + -)] 
ಅಂಬುಗಣಕೆ (ಕ್ರಿ). ಬಾಣಗಳನ್ನು ಸುರಿಸು. [ಅಂಬು + ಕಜಕ್ಕಿ] | ಅಂಬುಜಸಖ (ನಾ). - ಅಂಬುಜಬಂಧು. [ಅಂಬುಜ + ಸಖ] 
ಅಂಬುಗಾಣಿಸು (ಕ್ರಿ). ಬಾಣಕ್ಕೆ ಗುರಿಮಾಡು; ಬಾಣದಿಂದ ಹೊಡೆ: | | ಅಂಬುಜಾಕೆರ (ನಾ). ಕಮಲದ ಕೊಳೆ; ಸರೋವರ: ಅಂಬುಜಾ 
ಬಲದೇವನನುಮತದೊಳ್‌ ಪೆಜಗಂ ತಗುಳ್ವ ಯಾದವಬಲಮುಂಟಪ್ಪೊಡದ |40] ಕರದ ತಣ್ಣುಟ್‌ಲೊಳ್‌ ತನಗೇಆಲಿಕ್ಕೆ (ಶಾಂತಿಪು. ೮-೪). 


ನಂಬುಗಾಣಿಸಲ್‌ ನೀನೆ ಸಾಲ್ವಯ್‌ (ಪಂಪಭಾ. ೫-೨೦ ವ). [ಅಂಬುಜ + ಆಕರ] 
[ಆಂಬ್ಕು * ಕಾಣ್‌ + -ಇಸ್ಕು] | ಅಂಬುಜಾನನೆ (ನಾ). - ಅಂಬುಜಮುಖಿ. 


ಅಂಬುಗಾರ (ನಾ). ಬಾಣಪ್ರಯೋಗ ಮಾಡುವವನು; ಬಾಣ (ಸಂ. ಅಂಬುಜಾನನಾ (ಅಂಬುಜ * ಆನನ * -)] 
ಪ್ರಯೋಗದಲ್ಲಿ ಗಟ್ಟಿಗ. [ಅಂಬು 4 -ಗಾಅ (ಆ -ಕಾಜ)] | ಅಂಬುಜಾಂಬಳೆ (ನಾ). - ಅಂಬುಜನೇತ್ರ. [ಅಂಬುಜ * ಅಂಬಕ] 

ಅಂಬುಗುಳ್ಳೆ (ನಾ). ನೀರುಗುಳ್ಳಿ : ನಂಬದಿರು ಈ ದೇಹ ಅಂಬು 45! ಅಂಬುಜಾಸನ (ನಾ). (ವಿಷ್ಣುವಿನ ನಾಭಿಯ) ಕಮಲವನ್ನು ಹೀಠ 
ಗುಳ್ಳೆಯಂತೆ (ಪುರಂದ. ೨-೫-೩). [ಆಂಬ್ಯು + ಗುಳ್ಳಿ] | | ವಾಗಿ ಹೊಂದಿರುವವನು; ಬೃಹ್ಮ. [ಅಂಬುಜ * ಆಸನ] 


ಅಂಬುಜೋದರ 


ಅಂಬುಜೋದರ (ನಾ). ಉದರದಲ್ಲಿ, ಎಂದರೆ ಹೊಕ್ಕುಳಲ್ಲಿ, ಕಮಲ 
ವುಳ್ಳವನು; ವಿಷ್ಣು. [ಅಂಬುಜ * ಉದರ] 

ಅಂಬುಜೋದ್ಬವ (ನಾ). - ಅಂಬುಜಜ. [ಅಂಬುಜ * ಉದ್ಭವ] 

ಅಂಬುಣ್‌ (ನಾ). ಒಂದು ಬಗೆಯ ಹುಣ್ಣು ; ನೀರುಹುಣ್ಣು (?) : 


ಅಂಬುವೀಡು 


ದಂಬುಧಿವೇಷ್ಟಿತ ಭೂರಿ ಭೂತಳಂ (ಎಕ. 11, ೧೧೭-೧೧೦ ; 1123). 
[ಅಂಬುಧಿ * ವೇಷ್ಟಿತ) 
ಅಂಬುನಾಗ (ನಾ). ೧. ನೀರಾನೆ. ೨. ನೀರು ಹಾವು. 
[ಅಂಬ್ಯು + ನಾಗ] 


ಅಂಬುಣ್ಗಾ[ಪಾಕಾಂ. ಅಆಂಬುಳುವಾ]ದೊಡೆ ಷಣ್ಮುಖನೆಂಬರ್‌ ಸೇವಳಿ| 5| ಅಂಬುನಿಧಾನ (ನಾ). - ಅಂಬುಧಿ: ಭೇಕವಂಬುನಿಧಾನದಾಳನನಲ 


ಯಾಗೆ ಸಲೆ ಮಾರಿಯ ಹುಣ್ಣೆಂಬರ್‌ ತುಜಿಯಾದೊಡೆ ಫಣಿಯೆಂಬರ್‌ 
ಮತಿಹೀನ ಜನರ್‌ (ಸಮಪ. ೯-೨೬). [ಆ ಅಂಬ್ಯು * ಪುಣ್‌?) 

ಅಂಬುದ (ನಾ). ೧. ನೀರನ್ನು ಕೊಡತಕ್ಕದ್ದು; ಮೋಡ. ೨. ಕೊನ್ನಾರಿ 
ಗೆಡ್ಡೆ ; ತುಂಗೆಗೆಡ್ಡೆ ; ಭದ್ರಮುಸ್ತೆ. [ಸಂ.] 


ವುದೇ (ಬಸಪು. ೬೦-೪೩). [ ಅಂಬ್ಕು + ನಿಧಾನ] 
ಅಂಬುನಿಧಿ (ನಾ). - ಅಂಬುಧಿ: ಗಂಭೀರತೆಯಿದಿರೊಳಂಬುನಿಧಿ ತೆಳ್ಳ 
ತೆಳ್ಳನೆ (ಹಚಕಾ. ೧-೪೧). [ಅಂಬ್ಯು * ನಿಧಿ] 
ಅಂಬುಪಾನ (ನಾ). ನೀರನ್ನು ಕುಡಿಯುವುದು. 


[ಅಂಬ್ಯು * ಪಾನ] 


ಅಂಬುದದ್ದನಿ (ನಾ). ಮೋಡದ ಸದ್ದು; ಗುಡುಗು : ಅಂಬುದಧ್ವನಿಗೆ|10| ಅಂಬುಪಾಯಿ (ಗು). ನೀರ ನ್ನು ಕುಡಿಯುವ: ವಿವಿಧ ಮೂಲ 


ಪೆರ್ಚಿದ ಮತ್ತಮಯೂರದಂತೆ (ಶಾಂತಿಪು. ೫-೩೬). [ಆಂಬುದ * ಧ್ವನಿ], 

ಅಂಬುದನಿನದ (ನಾ). ೧. ಇ ಅಂಬುದಧ್ವನಿ: 
ಡಂಬರಮಂಬರದೊಳಳುಂಬಮಾಗಳಿಸೆದಪುದೆನೆ (ಸುಕುಮಾ. ೧೧-೩೯). 
೨. ಗುಡುಗಿನಂತೆ ಗಂಭೀರವಾದ ಧ್ವನಿಯುಳ್ಳವನು : ಪದದಪ್ಪದೆ 
ಯುಂ. . 
೫-೧೦). [ಆಂಬುದ + ನಿನದ] 

ಅಂಬುದನಿನಹೆ (ನಾ). ಮೋಡಗಳ ಸಮೂಹ: ಮಜಸುವವೊಲ್‌ 
ದಿನಸಕರನನಂಬುದನಿವಹಂ (ಕವಿರಾ. ೩-೧೪೮). [ಅಂಬುದ * ನಿವಹ] 

ಅಂಬುದಫಲ (ನಾ). ಆಲಿಕಲ್ಲು: “ಅಂಬುದಫಲಂ ಕರಕಮೆನಲಾಲಿ | 
ಕಲ್ಲಕ್ಕು ೫ (ಮಂಗರಾ, ೧೩-೫). [ಆಂಬುದ ೬ ಫಲ] | 

ಅಂಬುದಮಾರ್ಗ (ನಾ). ಮೋಡಗಳು ಚಲಿಸುವ ದಾರಿ; ಅಂತರಿಕ್ಷ; 
ಆಕಾಶ: ದಿನಿಜಗಜಮಂಬುದಮಾರ್ಗಕ್ಕೊಗೆದುದೊಗೆವ ರಜತಾದ್ರಿಯ | 
ವೋಲ್‌: (ಶಾಂತಿಪು. ೧೦-೨೫). [ಅಂಬುದ * ಮಾರ್ಗ] 

ಅಂಬುದರಥ (ನಾ). ಮೇಘವನ್ನೇ ರಥವಾಗಿ ಸ 
ಇಂದ್ರ. [ಅಂಬುದ * ರಥ] 

ಅಂಬುದರ್ತು (ನಾ). ಮಳೆಗಾಲ; ವರ್ಷಖತು : ಬರೆ ಕೊಳ್ಳೆ ವಸಂತ 
ಮನಂಬುದರ್ತುಗಾಗ್ರೀಷ್ಮಮನಂತೆ ವಿಲೋಮಕಥ್ಯಮಯನದ್ವಯದೊಳ್‌ | 
(ಜಾತತಿ. ೨೪-೭). [ಅಂಬುದ + ಯತು]. 

ಅಂಬುದಾಗಮ (ನಾ). ಮೋಡಗಳು ಬರುವ ಕಾಲ; ಮಳೆಗಾಲ: 
ಅಂಬುದಾಗಮದ ಕೋಗಿಲೆಯಂತಿರೆ ಮೂಗುವಟ್ಟು (ಆದಿಪು. ೩-೨೬). 

[ಅಂಬುದ * ಆಗಮ) 

ಅಂಬುದಾಭ (ಗು). ಮೇಘಕ್ಕೆ ಸಮಾನವಾದ : ದಾರುದಾರುಣನಂ 
ದಾನವಾರಿವಾರಿತಲೋಕನಂ ಬಾರ ಬಾರಣಮಂ ನೋಡಾಸಾರಸಾರಾಂಬು 
ದಾಭಮಂ (ಕವಿರಾ. ೨-೧೩೦)  [ಸಂ.] 

ಅಂಬುದುಡು(ಕ್ರಿ). ಬಿಲ್ಲಿಗೆ ಬಾಣವನ್ನು ಹೂಡು ; ಬಾಣವನ್ನು 
ಪ್ರಯೋಗಿಸು: ನದೀಪುತ್ರಂಗೆ ಪೇಖಾರ್‌ ಚಲಂಬಟ್ಟುಂ ಮಾರ್ಮಲೆ 
ದಂಬುದೊಟ್ಟುಮುಟೀವರ್‌ ಸಂಗ್ರಾಮರಂಗಾಗ್ರದೊಳ್‌ (ಪಂಪ ಭಾ. 
೧೦-೧೧೭); ಬಳೆದೊಟ್ಟೊಡೆ ಗೆಲ್ವಯಂಬುದೊಟ್ಟೊಡೆ ಗೆಲ್ಲಯ್‌(ಕಾವ್ಯಾವ. 

[ಆಂಬ್ಕು * ತುಡ್ಡು (ಆ ತೊಡು)] 


೭೭೪). 


ಅಂಬುಧರ (ನಾ). ನೀರನ್ನು ಧರಿಸಿರುವುದು; ಮೋಡ. [ಸಂ.] | [40 


ಅಂಬುಧರಕಾಲ (ನಾ). ಮಳೆಗಾಲ. [ಅಂಬುಧರ * ಕಾಲ] | 

ಅಂಬುಧರಾಗಮ (ನಾ). - ಅಂಬುದಾಗಮ. [ ಅಂಬುಧರ + ಆಗಮ]; 

ಅಂಬುಧಿ (ನಾ). ೧. ನೀರು ನಿಲ್ಲುವ ಸ್ಥಳ; ಸಮುದ್ರ; ಕಡಲು. | 
೨. ನಾಲ್ಕು ಎಂಬ ಸಂಖ್ಯೆಗೆ ಒಂದು ಸಂಕೇತ. ೩. ನೀರಿನ. 
ಪಾತ್ರೆ. [ಸಂ.] 

ಅಂಬುಧಿವೇಷ್ಟಿತ (ಗು). ಸಮುದ್ರವು ಸುತ್ತುವರಿದಿರುವ : ಪೊಗಟ್ಟು 


ER | 


ಫಲಾಶಿಗಳುಂ ಸರೋವರನದೀನಿರ್ನುರಾಂಬುಪಾಯಿಗಳುಮಾಗಿ (ಆದಿಫು. 
೯-೯೩ ವ). [ಸೆಂ. ಅಂಬುಪಾಯಿನ್‌] 

ಅಂಬುಪ್ರಸಾದ (ನಾ). ನೀರನ್ನು ತಿಳಿಮಾಡತಕ್ಕ ವಸ್ತು; ಚಿಲ್ಲದ 
ಬೀಜ; ಕತಕ ಬೀಜ. [ಅಂಬ್ಯು * ಪ್ರಸಾದ] 


- ಅಂಬುದನಿನದನತಂದ್ರನಿಂದ್ರನಾ ಜಿನಚಂದ್ರಂ (ಶಾಂತಿಪು.|15 ಅಂಬುಭೃತ್‌ (ನಾ). ೧. ನೀರನ್ನು ಹೊತ್ತಿರುವುದು; ಮೋಡ. 


೨. ಒಂದು ಜಾತಿಯ ಹುಲ್ಲು. [ಸಂ.] 
ಅಂಬುರಾಶಿ (ನಾ). ೧. ನೀರಿನ ರಾಶಿ. ೨. ಸಮುದ್ರ; ಕಡಲು. 

[ಅಂಬ್ಯು * ರಾಶಿ] 

ಅಂಬುರುಟ್ಟೀಠ (ನಾ). ೧. ಕಮಲದ ಪೀಠ: ಅಮರ್ಚುತ್ತಂಬು 
ರುಟ್ಟೀಠಮಂ . . , ಶರದಂಭೋಜಿನಿ ಮಾಡಿದಳ್‌ ದ್ವಿಜವರಂಗಾತಿಥ್ಯ 
ಸತ್ಕಾರಮಂ (ರಾಜಶೇ. ೫-೧೦) ೨. ಕಮಲವನ್ನು ಪೀಠವಾಗಿ ಹೊಂದಿ 
ರುವವನು; ಬ್ರಹ್ಮ, [ಸಂ. (ಅಂಬುರುಹ್‌ * ಪೀಠ)] 

ಅಂಬುರುಹ (ನಾ). ನೀರಿನಲ್ಲಿ ಹುಟ್ಟಿದ್ದು; ಕಮಲ: ವದನಮಿ 
ದಲ್ಹಂಬುರುಹಂ (ಕವಿರಾ. ೩-೨೪). ([ಸಂ.] 

ಅಂಬುರುಹಗರ್ಭ (ನಾ). ಕಮಲದ ಗರ್ಭದಲ್ಲಿ ಹುಟ್ಟಿದವನು; 
ಬ್ರಹ್ಮ. [ಅಂಬುರುಹ * ಗರ್ಭ] 

ಅಂಬುರುಹನಯನ (ನಾ). - ಅಂಬುಜನೇತ್ರ. 

[ಅಂಬುರುಹ + ನಯನ] 
ಅಂಬುರುಹನಯನೆ (ನಾ). - ಅಂಬುಜನೇತ್ರೆ. 

[ಸಂ. ಅಂಬುರುಹನಯನಾ (ಅಂಬುರುಹ + ನಯನ + -)] 
ಅಂಬುರುಹಸಖ (ನಾ). ಸೂರ್ಯ : ಪತ್ತಆಕೊಳೆಂಬುರುಹಸಖಂ ನಿಲೆ 

ಪುಟ್ಟದ ನರನತಿವಿತ್ತಾಢ್ಯನೆನಿಸುಗುಂ (ಜಾತತಿ. ೧೨-೩೧). 

[ ಅಂಬುರುಹ + ಸಖ] 
ಅಂಬುರುಹಾನನೆ (ನಾ). - ಅಂಬುಜಮುಖಿ. 

(ಸೆಂ. ಅಂಬುರುಹಾನನಾ (ಆಂಬುರುಹ + ಆನನ - -)] 
ಅಂಬುರುಹಾಸನ (ನಾ). - ಅಂಬುಜಾಸನ. [ಅಂಬುರುಹ + ಆಸನ] 
ಅಂಬುರುಹೇಕ್ಷಣೆ (ನಾ). - ಅಂಬುಜನೇತ್ರೆ: ಸ್ಮರಶರಸಂಧಾನ 

ಕೃಂಬುರುಹೇಕ್ಷಣೆ ಲಕ್ಷ್ಯಮಾಗೆ (ಶಾಂತಿಪು. ೮-೪೨). 

[ಸೆಂ. ಆಂಬುರುಹೇಕ್ಷಣಾ (ಅಂಬುರುಹ + ಈಕ್ಷಣ * -)] 

ಅಂಬುಲಾಕುಳೆ (ನಾ). ಒಂದು ಬಿರುದಿನ ವಸ್ತು: (ಸಾಧಾರಣ 
ಬಿರುದುಗಳು) ಪೆಂಡ್ಯ, ಪಾದುಕೆ, ಪುತ್ತಾರು, ಅಂಬುಲಾಕುಳ, ಹಡವೆ 
(ಗುರುದ. ೧೧). [ಅಂಬ್ಕು ? + ಲಾಕುಳ ?] 

ಅಂಬುವಾಹ (ನಾ). - ಅಂಬುಧರ. [ಸಂ.] 

ಅಂಬುನಾಹಿನಿ (ನಾ). ನೀರನ್ನು ಎತ್ತಿ ಹಾಕುವ ಪಾತ್ರೆ, --ಮರದ 
ಗೂಡೆ. (ಸಂ. ಅಂಬುವಾಹಿನೀ (ಅಂಬ್ಕು * ವಾಹಿನೀ)] 

ಅಂಬುವೀಡು (ನಾ). ೧. ಬಾಣವ ನ್ನು ಬಿಡುವುದು; ಬಾಣ 


ಅಂಬುವುಗು ೪೯ 
ಪ್ರಯೋಗ. ೨. ಬಾಣವನ್ನು ಪ್ರಯೋಗ ಮಾಡಿದರೆ ಎಷ್ಟು ದೂರ| 
ಹೋಗುವುದೋ ಅಷ್ಟು ದೂರ: ಅಂತೊಂದಂಬುವೀಡಿನೆಡೆಯೊಳ್‌ 
ಕಾಮನಂಬುವೀಡಿಂಗೊಳಗಾಗಿ ತಾಂ ಕಾಮರೂಪೆಯಪ್ಪು ದಜಸಿಂ ದಿವ್ಯ 
ಕನ್ಯಕಾಸ್ವರೂಪಮಂ ಕೆಯ್ಯೊಂಡು (ಪಂಸಭಾ. ೩-೧೩ ವ); ಒರ್ವನನೆ 
ಲಕ್ಷ್ಯಂಮಾಡಿ ಶರಾಸಾರದಿಂ ದೂರೆಪಾತಮಿಸುವುದುಮಂಬುಪೀಡಿನಳವಿ 
ಗಗ್ಗಳಮಪ್ಪುದಃಿನೆಡೆಯೊಳ್‌ ಧನುರ್ಧರನ ಶರವರ್ಷಂ ನವಪಯೋದ 
ಪ್ರಮೋದ ಬಿಂದುವರ್ಷದಂತೆ ಕಳೆಯೆ (ಶಾಂತಿಪು. ೪-೮ ವ); ಶಶಿಪ್ರಭಾ 
ಪ್ರಿಯನ ರಥಕ್ಕಾಗಿ ಬೇಗನೆ ಬಂದಂಬುವೀಡಿನೊಳ್‌ ನಿಂದು ವಿದ್ಯಾಧರರ್‌: 
ಯುದ್ಧಸನ್ನದ್ಧರಾಗಿ (ಚಂದ್ರಪು. ೬-೩೮ ವ). [ಆಂಬ್ಯು * ಬೀಡ್ಕು] 

ಅಂಬುವುಗು (ಕ್ರಿ). ನೀರಿನೊಳಕ್ಕೆ ಪ್ರವೇಶಿಸು : ಆಂಬುವೊಕ್ಕರ 
ಪುಲ್ಪಿಡಿದರಾ ಮುಣ್ಮುಳಿಯನು ಮಾಳ್ತುದಆ ಬೀರತೆಯೇಂ (ಶ್ರೀಪಾಲ. 
೮-೬೬). [ಅಂಬು + ಪುಗು (ಆ ಪೊಗು)) 

ಅಂಬುನೇತಸ (ನಾ). ನೀರುಹೆಬ್ಬೆಯ ಗಿಡ. [ಅಂಬು * ವೇತಸ] 

ಅಂಬುಸಂಭವ (ನಾ). - ಅಂಬುಜ. [ಅಂಬ್ಯು * ಸಂಭವ) 

ಅಂಬುಸರಣ (ನಾ). ನೀರಿನ ಓಟ, ಪ್ರವಾಹ. 
[ಸಂ. (ಅಂಬ್ಯು * ಸರಣ)) 

ಅಂಬುಸರಣಿ (ನಾ). ೧. ನೀರು ಹರಿಯುವ ದಾರಿ; ಜಲಮಾರ್ಗ; 
ನದಿಯ ಪಾತ್ರ. ೨. ದೋಣಿ; ನಾವೆ: ವಿಜ್ಞ್ವಾಪಿಸಿದರರಸ ಲಾಲಿಪು 
ದೆಂಬುಸರಣಿ ಬಂದಿರ್ಪುದೆನುತ (ನೆಂಕಾರಾ. ೨-೧೬-೩೫). 

[ಅಂಬ್ಯು * ಸರಣಿ] 

ಅಂಬೂಕೃತ (ನಾ). ಬಾಯಿಂದ-ಉಗುಳು ಸಿಡಿಯುವಂತೆ ಮಾತಾ 
ಡುವುದು: “ ಉಗುಟ್‌ ಸಿಡಿವ ನುಡಿ ಅಂಬೂಕೃತಮೆಂಬುದು » 
(ಹಲಾಯು. ೨೩-೧೪೧). [ಸೆಂ. (ಅಂಬ್ಯು * ಕೃತ)] 

ಅಂಬೂದ್ಧೂತ (ನಾ). - ಅಂಬುಜ: ಅಂಬೂದ್ಯೂತಾಸ್ಯಂ ಸನ್ಮಧ್ಯಂ 
ಕಂಬುಗ್ರೀವಂ . . . ಶ್ರೇಷ್ಠಸ್ತ್ರೀಗಕ್ಕುಂ (ಮದತಿ, ೬-೨). 

[ಅಂಬ್ಕು + ಉದ್ಯೂತ]. 

ಅಂಬೆ, (ನಾ). ೧. ಕರು (ಕರಾ-ಪ್ರಾ) : ನಮ್ಮ ಮನೆಯ ಅಂಬೆ ಅಂಗಳ 
ದಲ್ಲಿ ಕುಣಿದಾಡುತ್ತಿದೆ (ರೂಢಿ). ೨. ಹೆಸು-(ಉಕ). [ಇ ಅಂಬೇ?] 

ಅಂಬ್ಯೆ "ಅಂಬೇ? ನೋ. 

ಅಂಬ್ಯೆ (ನಾ). ೧. ತಾಯಿ; ಅಮ್ಮ ೨. ಹೆಂಗಸರ ಹೆಸರಿನ ಕೊನೆ 
ಯಲ್ಲಿ ಗೌರವ ಸೂಚಕವಾಗಿ ಸೇರುವ ಮಾತು. ಉದಾ 
ಕಮಲಾಂಬೆ, ಗಿರಿಜಾಂಬೆ,' ನೀಲಾಂಬೆ. ೩. ಪಾರ್ವತೀ ದೇವಿ. 
೪. ಮಹಾಭಾರತದಲ್ಲಿ ಪ್ರಸಿದ್ಧಳಾದ ಒಬ್ಬ ಹೆಂಗಸು. 

[ಸಂ. ಅಂಬಾ] 

ಅಂಬೆಗರೆ (ಕ್ರಿ). "ಅಂಚೇ? ಎಂದು ಕೂಗು : ಹಸು ಕರುವಿನೆಡೆಗೆ ಕೆಚ್ಚಲು 
ದೊರೆದು ಬರುವಂತೆ ಅಂಬೆಗರೆಯಲು ಕರುಳು ಆನಂದ ತೊರೆಯುವುದು 
(ಉಯ್ಯಾಲೆ. ೨೩). [ಅಂಬೈ (€ ಅಂಬೇ) + ಕರಿ] 

ಅಂಬೆಗಲಿಸು (ಕ್ರಿ). ಅಂಬೆಗಾಲಿಕ್ಕು; ಅಂಬೆಗಾಲಿಡು : ಅನೆಯ ಮಟ | 
ಯಂತೆವೊಲಂಬೆಗಲಿಸಿ[ಪಾಠಕಾಂ. ಲಸ] ನಡೆದಂ ಕೃಷ್ಣಂ (ಅರ್ಧನೇ. 
೭-೭೫) ; ಉರುಳಿಟ್ಟಂಬೆಗಲಿಸಿ ದಟ್ಟಡಿಯಿಟ್ಟು ಪರಿದಾಡುವ ಸಮಯ 
ದೊಳು (ನೇಮಿಸಂ. ೧೫-೭೮). [ಆ ಅಂಬೆಗಾಲ್‌? + -ಇಸ್ಕು] 

ಅಂಬೆಗಾಲ್‌, ಅಂಬೆಗಾಲು, ಅಂಬೇಗಾಲು (ನಾ). ಮಂಡಿಗಳನ್ನೂ | 

ಅಂಗೈಗಳನ್ನೂ ಊರಿಕೊಂಡು (ಮಕ್ಕಳು) ಚಲಿಸುವ ರೀತಿ: 
ಬಾಲಕೇಳೀವಿಳಾಸದೊಳ್‌: ತನ್ಮೂರ ವನಮಧ್ಯದೊಳಿರ್ಪಕೃತ್ರಿಮ ಚೈತ್ಕಾ 
ಲಯಕ್ಕೆ ಅಂಬೆಗಾಲಿಂ ಬಂದು (ಜೀವಸಂ. ೧೨-೫೯ ವ) ; ಸಿಂಗದ ಚಂದದಿ 
ನೆಂದಂಬೆಗಾಲೊಳೆಸೆವನೊ ಕಂದಂ (ಪುಷ್ಪಶು. ೩-೯೫). ಅಂಬೆಗಾಲು: 


15 


20 


25 


40 


45 


ಅಂಭ 


ಚೆಲ್ವ ಪಣೆ ಕುರುಳು ಜೋಲ್ವಂಬೆಗಾಲು (ಜೈ ಮಿಭಾ. ೨೮-೧೮) ; ತೊದಲು 
ನುಡಿಗಳಂಬೆಗಾಲು ದಟ್ಟಿಡಿ ಮುದವೊದವಿದ ಧೂಳಾಟಿದಿಂದ (ಕಂನನಿ. 
೪-೮೧). ಅಂಬೇಗಾಲು : (ಉಕ) ನಾವೆಲ್ಲರು ಹುಡುಗರ ಹಾಗೆ ಅಂಬೇ 


ಗಾಲು ಹಚ್ಚಿ (ಮುಂಬಯಿ. ೪-೭೩). [ಅಂಬೈ 7 ೬ ಕಾಲ್ಡ್‌] 


5 ಅಂಬೆಗಾಲಿಕ್ಕು (ಕ್ರಿ). ಅಂಜೆಗಾಲನ್ನು ಇಡು; ಮಂಡಿಗಳನ್ನೂ 


ಅಂಗೈಗಳನ್ನೂ ಊರಿಕೊಂಡು ಚಲಿಸು: ಅಂಬೆಗಾಲಿಕ್ಕುವ ಪದ 
ದೊಳ್‌ ಸಿಂಹಶಿಶುವೊಲೆಸೆದಂ ಕೃಷ್ಣಂ (ಜಗನಿ. ೩-೩೫) ; ಪುರಜನರ 
ಸಂಭ್ರಮದೊಳ್‌ ಬಾಳಕಂ ಪೋಗಿರ್ದಂಬೆಗಾಲಿಕ್ಳುತ್ತಂ ಪೋಗಿ ನಾಗರ 
ಬಾವಿಯೊಳ್‌ ಬೀಳಿ (ಪುಣ್ಯಾಸ್ರ. ೭-೫೨ ವ); ಅಂಬೆಗಾಲಿಕ್ಳುತ ಬಂದ 
ಗೋವಿಂದ (ಪುರಂದ. ೧-೮೫-೧) ; ಮಗು ಈಗೀಗ ಅಂಬೆಗಾಲಿಕ್ಕುತ್ತಿದೆ 
(ರೂಢಿ). [ಅಂಬೆಗಾಲ್‌ + ಇಕ್ಕು] 
ಅಂಬೆಗಾಲಿಡು (ಕ್ರಿ). - ಅಂಚೆಗಾಲಿಕ್ಕು : ಭೂತಳದೊಳಗಂಬೆಗಾಲಿಟ್ಟು 
ನಡೆವಂತೆ ಚೇತನವಾದುದಂಗಜಗೆ (ಮೋಹತ. ೧೧-೫೯) ; ಖಳರೆದೆಗಳಿಂತು 
ಮೊಳಕಾಲೊಳೊದೆದಪೆನೆಂಬವೋಲಂಬೆಗಾಲಿಟ್ಟು (ಚೆಬಪು. ೫-೩೯). 
[ ಅಂಬೆಗಾಲ್‌ + ಇಡು] 
ಅಂಬೆಗಾಲು "ಅಂಬೆಗಾಲ್‌? ನೋ. 
ಅಂಬೆಗಾಲುಹಚ್ಚು (ಕ್ರಿ). = ಅಂಬೆಗಾಲಿಕ್ಕು : ಅಂಬೆಗಾಲು ಹಚ್ಚಿ 
ನಡೆ (8). [ಅಂಬೆಗಾಲು * ಹಚ್ಚು (ವ ಪತ್ತಿಸು)] 
ಅಂಬೆಗಾಲುಹಾಕು (ಕ್ರಿ). - ಅಂಬೆಗಾಲಿಕ್ಳು : ಮಗು ಅಂಬೆಗಾಲು 
ಹಾಕುತ್ತಾ ಇದೆ (ರೂಢಿ). [ಅಂಬೆಗಾಲು * ಹಾಕು (ಆ ಪಾಯ್ಯೂ,)] 
ಅಂಬೆಹಳದಿ (ನಾ). ಒಂದು ಬಗೆಯ ಅರಿಸಿನದ ಗಿಡ; ಕಚೋರ; 
ಕಸ್ತೂರರಿಸಿನ; ಗಂಟುಕಚೋರ : ಅಂಬೆಹಳದಿ ಕಾರ್ಗೆಣಸು ನೀರುಳ್ಳಿ 
ಕೊತ್ತುಂಬರಿ ಕರಿಬೇವು ಸಹಿತ ಸಿಂಬೆ ಕೂಗಲಿ ಸಿಪ್ಪಲಗಾಯ ಕೊಯ್ದರು 
ನಿಂಬೆಯ ಕಳಿವಣ್ಗಳೊಡನೆ (ಮೋಹತ. ೪-೬೦). ಔ ಇದನ್ನು ಉಪ್ಪಿನ 
ಕಾಯಿಯೊಡನೆ ಹಾಕುವುದುಂಟು. 
[ಸೆಂ. ಅನ್ಲು ಹರಿದ್ರಾ (ಅಮ್ಲ + ಹರಿದ್ರಾ)] 
ಅಂಬೇ, ಅಂಬಾ, ಅಂಬೆ (ಅ). ಒಂದು ಅನುಕರಣ ಶಬ್ದ; ದನಕರು 
ಗಳು ಕೂಗುವ ಧ್ವನಿಯ ಅನುಕರಣ : ಅಂಚೇಯೆನುತ್ತ ತಲೆಗಳನೆತ್ತಿ 
ನೋಡುವವು (ಬಸಪು. ೬೦-೨೮) ; ಅಕಳುಗಳಂಬೇಯೆನುತ ಮುಂಕೊಂಡು 
(ಬಸಪು. ೬೦-೩೫). ಅಂಬಾ : ದನಗಳ ಬಾಯಿಯ “ಅಂಬಾ ಅಂಬಾ? 
ಎಂಬಾ ಗೀತೆಯೊಳಲೆಯುವುದು (ತಳಿರು. ೫೮); ಅಂಬಾ ಎಂಬ ಆರ್ತ 
ಧ್ವನಿಯೊಡನೆ ಆ ಗೂಳಿಯು ಹಾರಿ ಬಿದ್ದಿತು (ಬಂಗಾಹೆ. ೧೯). ಅಂಬೈ : 
"ಅಂಬೆಗರೆ” ಪರಾ. 
(ದೇ. ॥ ತುಳು. ಅಂಬ, ಅಂಬಾ, ಅಂಬೇ, ಅಂಬೊ; ತೆಲು. ಅಂಭಾ] 


35| ಅಂಬೇಗಾಲು "“ಅಂಬೆಗಾಲ್‌ ” ನೋ. 


ಅಂಬೇಜು (ನಾ). ೧. ಬಾಣದ ಹೊಡೆತ; ಬಾಣದ ಹೆಟ್ಟು : ಒಡ 
ವಂದಂಕದ ಕೌರವರ್‌ ದ್ರುಷದನಂಬೇಜಿಂಗೆ ಮೆಯ್ಯೊಡ್ಡದೊಡ್ಡೊಡೆ 
ದೋಡುತ್ತಿರೆ (ಪಂಸಭಾ. ೨-೬೨), ೨, ಧನುರ್ಯು ದ್ಧ: ಅಂಬೇ 
ಜಕಿಂಗಾಂತರಂ ತತ್ತ್ವಜದಜಕಿದು ಭುಜಾಗರ್ವಮಂ ಬಿಟ್ಟು ಬಾಯ್ವಿಟ್ಟು 
(ಪಂರಾಮಾ. ೪-೫೦). [ಅಂಬ್ಕು * ಏಜ್ಯು] 

ಅಂಬೋಣ (ನಾ). ಹೇಳಿಕೆ; ಉಕ್ತಿ: ಆ ಬಕುಲೆಯ ಬಗ್ಗೆ ನಿನ್ನ 
ಅಂಬೋಣವೇನದೆ? (ಮೋಹಿನಿ. ೨೭); ನನ್ನ ಅಂಬೋಣ ಮೊದಲು 
ಕೇಳಿಕೊಳ್ಳಿ ಆಮೇಲೆ ಬೇಕಾದ್ದನ್ನಿರಿ (ಗೌರಾಂಗ. ೩೨); ಇಂಥವರ 
ಅಂಬೋಣನೇನೆಂದರೆ ಸಮಾಜದಲ್ಲಿ ವರ್ಗಗಳೆಂಬುನೇ ಇಲ್ಲ (ಮಾವಾದ. 
೪೮). [ಆ ಅನ್ನು * -ಓಣ] 

ಅಂಭ "ಅಂಭಸ' ನೋ. 


ಅಂಭಃ ಕಣ 


ಅಂಭಃ೪ಣ (ನಾ). ನೀರಿನ ಹನಿ. 
ಅಂಭಃಕರಿ (ನಾ). ನೀರಾನೆ. 
[ಸಂ. ಅಂಭಃಕರಿನ್‌ (ಅಂಭಸ್‌ * ಕರಿನ್‌)] 
ಅಂಭಃಕುಂಭೀನ (ನಾ). - ಅಂಭಃಕರಿ: ಅಂಭಃಕುಂಭೀನ ಕುಂಭೀನಸ 
ಮಕರ... ಚಳನ್ಮೀನಫೇನಪ್ರತಾನಂ ಶುಂಭದ್ಧಂಭೀರಿಮಂ ರಂಜಿಸಿದು 
ದಮನ ದತ್ತೇಂದ್ರಭದ್ರಂ ಸಮುದ್ರಂ (ರಾಜಶೇ. ೧-೯೦). 
[ಸಂ. (ಅಂಭಸ್‌ + *ಕುಂಭೀನ)] 
ಅಂಭಃಪೂರ (ನಾ). - ಅಂಭಃಪ್ಲವ ೧: ಮುಂಗಯ್ಯಂ ವಿಡಿದೊತ್ತಿ 
ಕೈಯ ಕರವಾಳ್‌ ಬೀಟ್ಮರ್ಪಿನಂ ವಕ್ವರಂಧ್ರಂಗಳ್‌ ಕಾಜುವಿನಂ 
ಕದುಷ್ಠರುಧಿರಾಂಭಃಪೂರಮಂ ಪೊಯ್ದು (ಪಂರಾಮಾ. ೮-೨೯). 
[ಸಂ. (ಆಂಭಸ್‌ + ಪೂರ,)] 
ಅಂಭಃಪ್ಲವ (ನಾ). ೧. ನೀರಿನ ಪ್ರವಾಹ. ೨. ನೀರಿನ ರಾಶಿ: ಮೊಳೆ 
ಪುಲ್ಲಂ ಮೇದು ಮಧ್ಯ ಂದಿನದ ಬಿಜುವಿಸಿಲ್‌ ತಾಗೆ ಬೆನ್ನಂ ಭರಂಗೊಂಡೆಳ 
ಸುತ್ತಂ ಪಲ್ಚಲಾಂಛಭಃಪ್ಲವದೆ ಮುಳುಗಿ ತತ್ವರ್ದಮಂ ಪತ್ತೆ ನಿಂದು 
(ರಾಜಶೇ. ೫-೭೮). [ಸಂ. (ಅಂಭಸ್‌ + ಪ್ಲವ)] 
ಅಂಭಶ್ಚರ (ನಾ). - ಅಂಬುಚರ. [ಸೆಂ. (ಅಂಭಸ್‌ + ಚರ)] 
ಅಂಭಸ, ಅಂಭ, ಅಂಭಸಿ (ನಾ). ನೀರು : “ಜೀವನೀಯಮಂಭಸಮಂಬು 
ತೋಯಂ ಜಲಂ” (ಮಂಗರಾ.೧೧೯-೧). ಅಂಭ (ಗಂಗಾಮ). ಅಂಭಸಿ: 
ಪಯವ ಕೂಡಿದ ನೀರಿನಂತೆ, ಮಧುರವ ಕೂಡಿದ ಆಂಭಸಿಯಂತೆ, ತೈಲವ 
ಕೂಡಿದ ಉದಕದಂತೆ (ಮೋಳಿಮಾ, ೫೩೫). [ಸಂ. ಅಂಭಸ್‌] 
ಅಂಭಸಿ "ಅಂಭಸ? ನೋ. 
ಅಂಭೋಜ (ನಾ). ನೀರಿನಲ್ಲಿ ಹುಟ್ಟಿದ್ದು; ತಾವರೆ; ಕಮಲ. [ಸಂ.] 
ಅಂಭೋಜಜಾತ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ. 
[ಅಂಭೋಜ + ಜಾತ] 
ಅಂಭೋಜನೇತ್ರೆ (ನಾ). ಕಮಲವನ್ನು ಹೋಲುವ ಕಣ್ಣುಳ್ಳವಳು. 
[ಸಂ. ಅಂಭೋಜನೇತ್ರಾ (ಅಂಭೋಜ + ನೇತ್ರ * ೨) 
ಅಂಭೋಜನಮಿತ್ರ (ನಾ). ಕಮಲದ ಗೆಳೆಯ ; ಸೂರ್ಯ. 
[ಅಂಭೋಜ * ಮಿತ್ರ] 
ಅಂಭೋಜಲೋಚನ (ನಾ). ಕಮಲವನ್ನು ಹೋಲುವ ಕಣ್ಣುಳ್ಳ 
ವನು; ವಿಷ್ಣು. [ಅಂಭೋಜ + ಲೋಚನ] 
ಅಂಭೋಜಷಂಡ (ನಾ). ೧. ಕಮಲದ ಸಮೂಹೆ, ವನ: ನಖಳ 
ವಿನೇಯಾಗ್ರಗಣೈೈ ಕಚೂಡಾಮಣಿ ಧರ್ಮಾಂಭೋಜಸಂಡದ್ಯುಮಣಿ ಬುಧ 
ಜನಪ್ರೀಣನಾಗ್ರೇಸರಗ್ರಾಮಣಿಯಾದಂ (ಅಜಿಪು. ೧೨-೧೫). ೨. ಕಮಲದ 
ಸಮೂಹೆವುಳ್ಳದ್ದು ; ಕೊಳೆ. [ಅಂಚಭೋಜ + ಷಂಡ] 
ಅಂಭೋಜಸಂಭವ (ನಾ). - ಅಂಭೋಜಜಾತ. 
[ಅಂಭೋಜ + ಸಂಭವ] 
ಅಂಭೋಜಾತ (ನಾ). - ಅಂಭೋಜ. (ಸಂ. (ಅಂಭಸ್‌ + ಜಾತ)] 
ಅಂಭೋಜಿನಿ (ನಾ). ೧. ಕಮಲ. ೨. ಕಮಲದ ವನ, ಗುಂಪು. 
[ಸಂ. ಅಂಭೋಜಿನೀ) 
ಅಂಭೋದ (ನಾ). ನೀರನ್ನು ಕೊಡುವಂಥದು; ಮೋಡ. [ಸಂ.] 
ಅಂಭೋದಕಾಲ (ನಾ). ಮೋಡಗಳು ಪ್ರಚುರವಾಗಿರುವ ಕಾಲ; 
ಮಳೆಗಾಲ. [(ಅಂಭೋದ + ಕಾಲ] 
ಅಂಭೋದಪಥ (ನಾ). - ಅಂಭೋದಮಾರ್ಗ : ಸುರಾಸುರರಂಭೋದ 
ಪಥಕ್ಕಳಂಕರಣಮಾಗುಯ್ದರ್‌ (ಆದಿಪು. ೯-೭೩). [ಅಂಭೋದ + ಪಥ] 
ಅಂಭೋದಮಾರ್ಗ (ನಾ). ಮೋಡಗಳು ಸಂಚರಿಸುವ ದಾರಿ; 
ಆಕಾಶ. [ಅಂಭೋದ + ಮಾರ್ಗ] 


[ಸೆಂ. (ಅಂಭಸ್‌ + ಕಣ್ಮ)] 


೫೦ 


30 


35 


40 


ಅಂಶ 


ಅಂಭೋದಸ್ವನ (ನಾ). ೧. ಮೋಡದ ಧ್ವನಿ; ಗುಡುಗು. ೨. ಒಬ್ಬನ 
ಹೆಸರು: ಅಹಿಧರಂ ಶಂಕುಕರ್ಣಂ ಪ್ರಕುಂಡೋದರನಂಭೋದಸ್ವನಂ 
ಧೂರ್ಜಓ , , , ಎಸೆದರ್‌ 'ವಿಶ್ವೇಶ್ವರಾ ಸ್ಥಾನದೊ ಳ್‌ (ರಾಜರೇ. 
೧೪-೧೫೩, ೧೫೪). [ಅಂಭೋದ -- ಸ್ವನ] 
ಅಂಭೋದಾಧ್ವ (ನಾ). ಎ ಅಂಭೋದಮಾರ್ಗ : ಬಲಿಭುಗ್ಟಲಂ ನಡೆ 
ದುದಂಭೋದಾಧ್ವದೊಳ್‌ ರಾಗದಿಂ (ಸಂಚತಂ. ೨೬೫-೨೦). 
[ಅಂಭೋದ + ಅಧ್ವ] 
ಅಂಭೋಧಿ (ನಾ). ಜಲಾಶಯ; ಸಮುದ್ರ. [ಸಂ.] 
ಅಂಭೋಧಿಪಥ (ನಾ). ಸಮುದ್ರಮಾರ್ಗ: ಕೇತನಚಂಚಲಾಂಚಳ 
ನಿಚಯದಿಂದಂ ಅಂಭೋಧಿಪಥಮುಮತಿಚಕಿತವಿದ್ವಿಷ್ಟದೃಷ್ಟಿ ಪಥಮುಂ ನಿರ 
ವಕಾಶಮಾಗೆಯುಂ (ಆದಿಪು. ೧೩-೭೭ ವ). [ಅಂಚಭೋಧಿ + ಪಥ] 
ಅಂಭೋನಿಧಿ (ನಾ). - ಅಂಭೋಧಿ. [ಸಂ.] 
ಅಂಭೋರಾಶಿ (ನಾ). ನೀರಿನ ಸಮೂಹ; ಸಮುದ್ರ. 
[ಸಂ. (ಅಂಭಸ್‌ + ರಾಶಿ)] 
ಅಂಭೋರಾಸಿ (ನಾ). - ಅಂಭೋರಾಶಿ : ಗಭೀರತೆಯೊಳಂಭೋರಾಸಿ 
ಯಂ ೫೫೬ ವಾರ್ಶ್ಪಿನೊಳ್ಳಟ್ಟಿ ವೃಕ್ಷಮನೀತಂ ನೆಆ್‌ ಪೋ[ಲ್ವ]ನೆಂದನು 
ದಿನಂ ವ್ಯಾವರ್ಣ್ಣಿಕುಂ (ಸೌಇಇ. ೫1-11, ೧೨೦-೪೧ ; 1044). 
[ಸಂ. ಆಂಭೋರಾಶಿ (ಅಂಭಸ್‌ +-ರಾಶಿ)] 
ಅಂಭೋರುಹ (ನಾ). ನೀರಿನಲ್ಲಿ ಹುಟ್ಟಿದ್ದು; ಕಮಲ: ಪೊಸತ 
ಲರ್ದಂಭೋರುಹದೊಳ್‌ ಮುಸುಂಬು ಮುಟುಗುವಿನಮೆಜಗಿ ಗಂಧಮ 
ನಾಘ್ರಾಣಿಸುತಂ (ಅಜಿಪು. ೬-೬೬). [ಸಂ.] 
ಅಂಭೋಲವ (ನಾ). ನೀರಿನ ಹೆನ್ರಿ ಕಣ: ಕೊಳದಂಭೋಲನ 
ಮುಣ್ಣಿ ಪೊಣ್ಮೆ (ಶಾಂತಿಪು. ೭-೧೨೭). - [ಸಂ. (ಅಂಭಸ್‌ + ಲವ)] 
ಅಂವರೆ (ನಾ). ಹೆದರಿಕೆ; ಭಯ (?) : ಶೆಳೆವ ಮೃತ್ಯು ನಿನ್ನ ತಡಹಲಿ 
_ ಎಂಬೆನೆ ಬಲುಮೃತ್ಯುಗಳ ನೀನೆ ತಲೆಮೆಟ್ಟಿ ಆಳುವೆ ಸುಲಭನೆ ನಿನಗೊಂದು 
ಅಂವರೆ ಕಾಣೆ ನೆಲೆ ಯಾವದು ನಿನ್ನ ಬಲವಂತತನಕ್ಕೆ (ಮೋಕ್ಷದೀ. 
೯೬-೭). [2] 
ಅಂಶ (ನಾ). ೧. ಭಾಗ. ೨. ಆಸ್ತಿಯಲ್ಲಿ ಪಾಲು. ೩. ಅಕ್ಷಾಂಶ 
ಅಥವಾ ರೇಖಾಂಶ. ೪. ಆದಿತ್ಯರಲ್ಲಿ ಒಬ್ಬನ ಹೆಸರು. ೫. [ಗಣಿತ] 
ಭಿನ್ನರಾಶಿಯಲ್ಲಿ ಗೆರೆಯ ಮೇಲಣ ಅಥವಾ ಪೂರ್ವದ ಸಂಖ್ಯೆ: 
ಉದಾ-- ಕ್ಕೆ ಅಥವಾ ೩/೪ ಎಂಬುದರಲ್ಲಿ ೩ ಎಂಬ ಸಂಖ್ಯೆ. 
ಗು ಭಿನ್ನರಾಶಿಯಲ್ಲಿ ಗೆರೆಯ ಕೆಳಗಿನ ಅಥವಾ ಆಮೇಲಿನ ಸಂಖ್ಯೆಗೆ 
"ಛೇದ? ಎಂದು ಹೆಸರು. ೬. [ಜ್ಯೋತಿ] ಒಂದು ರಾಶಿಯ ಒಂಬ 
ತ್ರನೆಯ ಒಂದು ಭಾಗ; ನವಾಂಶ; “ ಅಂಶ-ಭಾಗ (ಸಾಮಾನ್ಯ 
ವಾಗಿ ನವಾಂಶ ಎನ್ನುವ ಅರ್ಥದಲ್ಲಿ ಬಳಕೆಯಲ್ಲಿದೆ)” (ಜಾತತಿ. 
ಸರಿ. ೩. ಪು. ೩೫೯). ೭. ವಿವರ; ಬಾಬು: ಈ ಸಂದರ್ಭದಲ್ಲಿ ಗಮ 
ನಕ್ಕೆ ತಂದುಕೊಳ್ಳಬೇಕಾದ ಅಂಶ ಇನ್ನೊಂದು ಉಂಟು (ರೂಢಿ). 
ಆ. ಕೋನದ ಅಥವಾ ಶಾಖದ ಪರಿಮಾಣ ; ಡಿಗ್ರಿ. ೯. [ಛಂದ] 
ಕನ್ನಡ ಛಂದಸ್ಸಿನ "ಅಂಶಗಣ'ದ ಮೂಲಘಟಕ : ಗಣದಲ್ಲಿ ಅಂಶ 
ಗಳುಂಟು. ಗಣಕ್ಕೆ ಮೂಲಾಂಶ ಒಂದು ಗುರು (ಲಘುವಲ್ಲ) .. . 
ಮೊದಲನೆಯ ಆಂಶಕ್ಕೆ ಮಾತ್ರ, ಎಂದರೆ ಗುರುವಿಗೆ ಬದಲಾಗಿ, ಎರಡು 
ಲಘುವನ್ನು ಹಾಕೆಬಹುದು. ಎರಡನೆಯ, ಮೂರನೆಯ, ನಾಲ್ಕನೆಯ 
ಅಂಶಗಳು ಲಘುವಾಗಿಯೂ ಇರಬಹುದು (ಕೈಪಿಡಿ. ೧೧೮, ೧೧೯) ; 
ಬ್ರಹ್ಮಗಣದಲ್ಲಿ ಎರಡು "ಅಂಶ''ಗಳೂ ವಿಷ್ಣುಗಣದಲ್ಲಿ ಮೂರೂ ರುದ್ರ 
ಗಣದಲ್ಲಿ ನಾಲ್ಕೂ ಇರುತ್ತವೆ... ಗಣದ ಮೊದಲನೆಯ ಅಂಶ ಮಾತ್ರೆ 
ಒಂದು ಗುರುವಿನಿಂದ ಆಥವಾ ಎರಡು ಲಘುಗಳಿಂದ ಕೂಡಿರಬಹುದು, . , 


ಅಂಶಕ 


ಗಣದ ಮಿಕ ಆಂಶಗಳೆಲ್ಲ ಒಂದೊಂದೇ ಅಕ್ಷರದಿಂದ (syllable) ಆಗಿರ | 


ಬೇಕು (ಸಮಾಲೋ. ೨೨೪). [ಸಂ.] 
ಅಂಶಕೆ (ನಾ). ೧. ಪಾಲು. ೨. ಪಾಲು ಉಳ್ಳವನು. 2. [ಜ್ಯೋತಿ] 
ಒಂದು ರಾಶಿಯ ಒಂಬತ್ತನೆಯ ಒಂದು ಭಾಗ. [ಸಂ.]. 
ಅಂಶಕಫಲ (ನಾ). [ಜ್ಯೋತಿ] ನವಾಂಶದೃಷ್ಟಿಯ ಫಲ: ವಿಧು 
ವಿರ್ದ ನವಾಂಶಕ[ಗೃಹ]ದಧಿಪತಿ ಬಲವಂತನಾದೊಡಂಶಕಫಲಮಭ್ಯ 
(ಅಂಶಕ * ಫಲ] 
ಅಂಶಕರ್ತ (ನಾ). ಪಾಲಿನ ಒಡೆಯ; ಪಾಲುದಾರ (ಸ್ಯಾಂಡರ್‌). 
[ಆಂಶ + ಕರ್ತ] 
ಅಂಶಕುಂಡಳಲಿ (ನಾ). ಜಾತಕದಲ್ಲಿ ಗ್ರಹಗಳು ಯಾವ ಯಾವ ಅಂಶ 
ದಲ್ಲಿ ಇರುತ್ತವೆ ಎಂಬುದನ್ನು ಗುರುತಿಸಿರುವ ಹೆನ್ನೆರಡು ಮನೆಗಳ 
ಆಕೃತಿ. . [ಸಂ. ಅಂಶಕುಂಡಲೀ .(ಅಂಶ + ಕುಂಡಲೀ)] 
ಅಂಶಗಣ (ನಾ).ಕರ್ಣಾಟಕ ವಿಷಯಜಾತಿಯೆಂದು ನಾಗವರ್ಮನು 
ಕರೆದಿರುವ ದೇಶೀಯ ಛಂದಸ್ಸಿಗೆ ಆಧಾರವಾಗಿರತಕ್ಕು ಬ್ರಹ್ಮ 
ವಿಷ್ಣು ರುದ್ರ ಎಂಬ ಗಣಗಳಿಗೆ ಆಧುನಿಕ ವಿದ್ವಾಂಸರು ಕೊಟ್ಟಿ 
ರುವ ಹೆಸರು: ಇವನ್ನು £ = ಬ್ರಹ್ಮ ವಿಷ್ಣು ರುದ್ರ ಗಣಗಳನ್ನು] ಅಕ್ಷರ 
ಗಣ ಎನ್ನುವುದಕ್ಕಿಂತಲೂ ಅಂಶಗಣ ಎಂದು ' ಹೇಳುವುದು ಉತ್ತಮ 
(ಕೈಪಿಡಿ. ೧೧೮. ಅಡಿಟ) ; ಬ್ರಹ್ಮ ವಿಷ್ಣು ರುದ್ರ ಗಣಗಳ ಮೂಲಮಾಪಕ 
ವನ್ನು (Unit of measurement) “ಅಂಶವೆಂದು ಕರೆದು, ಈ ಗಣ 
ಗಳನ್ನು “ಅಂಶಗಣ ಗಳೆಂದು ನಿರ್ದೇಶಿಸಿದವರು ಆಚಾರ್ಯ ಬಿ. ಎಂ. 
ಶ್ರೀಕಂಠಯ್ಯನವರು (ಸಮಾಲೋ. ೨೨೩ ಅಡಿಟ). "ದೇವಗಣ? ಪರಾ. 
[ಅಂಶ + ಗೆಣ] 
ಅಂಶಚಕ್ರ (ನಾ). ೬ ಅಂಶಕುಂಡಲಿ. [ಆಂಶ* ಚಕ್ರ] 
ಅಂಶಜ (ನಾ). (ದೇವತೆಯ) ಅಂಶದಿಂದ ಹುಟ್ಟಿ ದವನು. [ಸಂ.] 
ಅಂಶತಃ (ಅ). ಭಾಗಭಾಗವಾಗಿ ; ಕೆಲಮಟ್ಟಿಗೆ. [ಸಂ.] 
ಅಂಶಪತಿ (ನಾ). [ಜ್ಯೋತಿ] ಚಂದ್ರನು ಇರುವ ನವಾಂಶಕ್ಕೆ ಒಡೆಯ 
ನಾದ ಗ್ರಹ: ಉದಯಕೆ ನಿಂದ ರಾಶಿಯೊಳೆ ಸಂದ ನವಾಂಶಕದಿಂದೆ 
ಮುಂದೆ ಮತ್ತು ದಯಿಸುವಂಶಕಂಗಳವು ಸಲ್ವಿನೆಗಂ ಮನುಜಂಗೆ ಮುಚ್ಚೆ 
ಪೊ ಪುದು ದೊರೆಕೊಳ್ಳುಮಂಶಪತಿ ನೋಡುವೊಡಿಮ್ಮಡಿ ಮುಚ್ಚೆ 
ವೋಕುಂ (ಜಾತತಿ. ೨೩-೨೩). [ಅಂಶ+ ಪತಿ] 
ಅಂಶಪುರುಷ (ನಾ). ಡೇವಾಂಶವುಳ್ಳವನು ; ವಿಭೂತಿಪುರುಷ: 
[ಅಂಶ *.ಪುರುಷ) 
ಅಂಶಾಂಶ (ನಾ). ಅಂಶದ ಅಂಶ. [ಅಂಶ + ಅಂಶ] 
ಅಂಶಾಯು (ನಾ). [ಜ್ಯೋತಿ] ಜನ್ಮಲಗ್ನವು ಬಲಿಷ್ಕವಾಗಿರುವಾಗ 
ಆಯುಷ್ಯದ ಪ್ರಮಾಣವನ್ನು ಲೆಕ್ಕಮಾಡುವ ಕ್ರಮ : ಪರಮಾ 
ಯುಷ್ಯಮನೆಯ್ಲೆ [ಪೊರ್ದಿಯಧನೆಂ] ತಾನಪ್ಪುದಂ ಕಂಡು ಕಂಡಿರೆ 
ಪಿಂಡಾಯುವದೇವುದೆಂಬರರೆಬರ್‌ ಕೈಕೊಳ್ವರಂಶಾಯುಮಂ (ಜಾತತಿ. 
೮-೧೩). [ಅಂಶ * ಅಯ್ಯು) 
ಅಂಶಾವತಾರ (ನಾ). ದೇವತಾಶಕ್ತಿಯ ಒಂದು ಭಾಗ ಕಾರಣಾಂ 
ತರದಿಂದ ಭೂಲೋಕದಲ್ಲಿ ಹುಟ್ಟುವುದು. "ಪೂರ್ಣಾವತಾರ' 
ಪರಾ. [ಅಂಶ * ಅವತಾರ] 
ಅಂಶಿ (ಗು). ೧. ಅಂಶಗಳನ್ನು ಹೊಂದಿರುವ. ೨. ಪ್ರಧಾನವಾದ. 
(ನಾ). ೩. ಪಾಲುಗಾರ. ೪. [ದ್ವೈತ] : “ ಅಂಶಿಗಳೆಂದರೆ ಸಾಂಶ 
ರೆಂದರ್ಥ. ಆಂದರೆ ಒಂದು ರೂಪದಿಂದ ಒಂದು ಕಡೆಯೂ, ರೂಪಾಂ 


ಧಿಕೆಂ (ಜಾತತಿ. ೨೦-೨೪). 


೫೧ 


5 
10 
15 
20 
25 
| 


35 


40 


ಅಂಸೆಳೊಟಿ 


ಅಂಶಿಕ (ನಾ). ೧. ಅಂಶ: ಶಿವಪುತ್ರನಂಶಿಕದಾತನೀಗ ಧರಿತ್ರಿಯೊಳು 
ತ್‌ ಜ್ಞಾನಸಂಬಂಧಿಯಾರೆನಿಪ್ಪ ಭಿಧಾನದಿಂದ (ಬಸಪು. ೫೦-೪೪, ೪೫). 
೨. ಅಂಶವುಳ್ಳವನು : ಶೂಲಿಯಂಶಿಕನಿರ್ಪ ತನ್ನ ವಿಶಾಲಗರ್ಭದ 
ಭಾರಮಂತಾಂ ತಾಳಲಾಣದೆ (ಬಸಪು. ೩--೧೩); ಈ ಯೋಗದ ಅಂಶಿಕರೇ 
ಸಹೃದಯರು (ಸಾಹಿವಿ. ೧೫). ([ಸಂ.] 
ಅಂಶಿಸಮಾಸ (ನಾ). ಪೂರ್ವಪದವು ಒಂದು ವಸ್ತುವಿನ ಅಂಶವನ್ನು 
ತಿಳಿಸುವ ಶಬ್ದವಾಗಿಯೂ, ಉತ್ತರಪದವು ಅಂಶಿಯನ್ನು ತಿಳಿಸ 
ತಕ್ಕದ್ದಾಗಿಯೂ ಇರುವ ಸಮಾಸ : ಯತ್ರ -ಅಂಶಾಂಶಿವಾಚಿನೋಃ 
ಪದಯೋಃ . . . ಸಮಾಸಃ ಸೋಂಶಿಸಮಾಸ ಉಚ್ಯತೇ (ಶಬ್ದಾನು. 
೩೦೯ ವ್ಯಾಖ್ಯಾ). ಉದಾ ಅಂಗಾಲು, ಮುಂಗಯ್‌, ಹೆಡದಲೆ. 
ಐ ಈ ಸಮಾಸಕ್ಕೆ ಶಬ್ದಮಣಿದರ್ಪಣ ಮೊದಲಾದ ಗ್ರಂಥಗಳಲ್ಲಿ 
ಅವ್ಯಯೀಭಾವ ಎಂಬ ಹೆಸರಿದೆ. (ಅಂಶಿ ಸಮಾಸ] 
ಅಂಶು (ನಾ). ೧. ಕಿರಣ. ೨. ಮೊನೆ; ತುದಿ. ೩. ಉಡುಪು. 
೪. ಅಲಂಕಾರ. ೫. ಒಬ್ಬ ಜುಹಿಯ ಹೆಸರು. ೬. ಒಬ್ಬ ದೊರೆಯ 
ಹೆಸರು. ೭. ವೇಗ. [ಸಂ]. 
ಅಂಶುಕೆ (ನಾ). ೧. (ಉಡುವ ಅಭವಾ ಹೊಡೆಯುವ) ಬಟ್ಟಿ. 
೨. ಬಿಳಿಯ ಬಟ್ಟಿ. ೩, ಎಲೆ. ೪. ಕಿರಣ. [ಸಂ.] 
ಅಂಶುಜಾಲ (ನಾ). ಕಿರಣಗಳ ಸಮೂಹ. (ಅಂಶು + ಜಾಲ] 
ಅಂಶುಧರ (ನಾ). ಕಿರಣಗಳನ್ನು ತಳೆಚವನು ; ಸೂರ್ಯ. [ಸೆಂ.] 
ಅಂಶುಪಟ್ಟಿ (ನಾ). ಒಂದು ವಿಧವಾದ ರೇಷ್ಮೆಯ ಬಟ್ಟಿ. 
[ಅಂಶು + ಪಟ್ಟ] 
ಅಂಶುಪತಿ (ನಾ). ಕಿರಣಗಳ ಒಡೆಯ; ಸೂರ್ಯ. [ಅಂಶು * ಪತಿ] 
ಅಂಶುಮಂತ (ನಾ). ೧. ಸೂರ್ಯ. ೨. ಚಂದ್ರ. ೩. ಸಗರ ಚಕ್ರ 
'ವರ್ತಿಯ ಮೊಮ್ಮಗ. ೪. ಒಂದು ಪರ್ವತ. (ಸಂ. ಅಂಶುಮತ್‌'] 
ಅಂಶುಮತಿ (ನಾ). ೧. ಯಮುನಾ ನದಿ. .೨. ಮೂರೆಲೆ ಹೊನ್ನೆಯ 
ಗಿಡ ೩. ಒಂದೆಲಗೆ (ಓಷಧಿ. ೫), ೪. ಇಂಗು (ಓಷಧಿ. ೫). 
[ಸಂ. ಆಂಶುಮತೀ) 
ಅಂಶುಮತ್ತ ನೆಯೆ (ನಾ). ಸೂರ್ಯನ ಮಗ; ಕರ್ಣ: ತತ್ತನೆಯಂ 
ಘನಶೌರ್ಯಮರುತ್ತನೆಯಂ ವಿತರಣಾಂಶುಮತ್ತನೆಯಂ ಲೋಕೋತ್ತರ 
ಶೌಚಗುಣೇಂದ್ರಸರಿತ್ತನೆಯಂ ಬೊಪ್ಪಡೇವಭೂಪಂ ನೆಗಳ್ಹಂ (ಎಕ. ೫1, 
ದಾವಣ. ೩೫-೫೭ ; 1160). 
[ಸಂ. ಅಂಶುಮತ್ತನಯ (ಅಂಶುಮತ್‌ + ತನಯ)) 
ಅಂಶುಮತ್ಸಲೆ (ನಾ). ಬಾಳೆಯ ಗಿಡ. 
[ಸೆಂ. ಅಂಶುಮತ್ಸಲಾ (ಅಂಶುಮಚ್‌ + ಫಲ + -)] 
ಅಂಶುಮಾಲಿ (ನಾ). ಕಿರಣಗಳ ಮಾಶೆಯುಳ್ಳವನು; ಸೂರ್ಯ. 
(ಸಂ. ಅಂಶುಮಾಲಿನ್‌ (ಅಂಶು * ಮಾಲಾ + -)] 
ಅಂಶುಮಾಲೆ (ನಾ). ಕಿರಣಗಳ ಮಾಶೆ; ಪ್ರಭಾವಲಯ. 
[ಅಂಶು * ಮಾಲೆ] 
ಅಂಶುಹಸ್ತ (ನಾ). ಕಿರಣಗಳೇ ಕೈಯಾಗಿ ಉಳ್ಳವನು ; ಸೂರ್ಯ. 
[ಅಂಶು * ಹಸ್ತ] 
ಅಂಶೆ (ನಾ). ೧. ಅಂಶ. ೨. ಪಾಡು; ಸ್ಥಿತಿ. (8). [ಸಂ. ಅಂಶ] 
ಅಂಶೋದ್ಭವ (ನಾ). - ಅಂಶಜ. [ಅಂತ + ಉದ್ಭವ] 
ಅಂಸೆ (ನಾ). ೧. ಭುಜ. ೨. (ತೋಳನ್ನೂ ಹೆಗಲನ್ನೂ ಸೇರಿಸುವ) 
ಹೆಗಲೆಲುಬು. ೩. ಒಬ್ಬ ರಾಜನ ಕೆಸರು. [ಸಂ.] 


ತರದಿಂದ ಮತ್ತೊಂದು ಕಡೆಯೂ ಇರುವ ಯೋಗ್ಯತೆಯುಳ್ಳ ತತ್ತ್ವಾಭಿ|45, ಅಂಸಕೊಟ (ನಾ). ೧. ಗೂಳಿಯ ಹೆಗಲ ಮೇಲಿನ ಡುಬ್ಬ; ಹಿಣಿಲು; 


ಮಾನಿ ದೇವತೆಗಳು? (ಹಸಾರ. ೧೪-೬ ; ಫು, ೩೪೮). (ಸಂ. ಅಂಶಿನ್‌] 


ಇಣಿ, ೨, ಹೆಗಲು; ಭುಜಶಿಖರ. [ಅಂಸ + ಕೊಟ್ಟ] 


ಅಂಸತ್ರ 


ಅಂಸತ್ರ (ನಾ). ಭುಜವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಯೋಧರು 
ಉಪಯೋಗಿಸುವ ಒಂದು ಸಲಕರಣೆ. [ಸಂ] 

ಅಂಸರೋಳಿ (ನಾ). ಒಂದು ಮರ; ಅಂಕೋಲದ ಮರ: ಅಂಸ! 
ರೋಳಿ(ಮರ) ಬಹಳ ಎತ್ತರವಾಗಿ ಬೆಳೆಯುವುದಿಲ್ಲ... ಕಾಯಿ ಒಗರು, 
ಹುಳಿ (ಕಭಾಗೆ. ೩೪). [2] 

ಅಂಸಲ, ಅಂಸಳ (ಗು). ತುಂಬಿದ ಭುಜವುಳ್ಳ ; ಬಲಿಷ್ಠ ನಾದ. 
ಅಂಸಳೆ : “ಬಲವಾನ್‌ ಅಂಸಳ ಈ ೨ ಬಲ್ಲಿದಂ” (ಹಲಾಯು. 
೬೩-೨೨೬). [ಸಂ.] 

ಅಂಸಳೆ "ಅಂಸಲ' ನೋ. 

ಅಂಸು (ನಾ). ಅಂಚು; ದಡ (?) : ಹಂಸೆಮಿಥುನಗೂಡಿ ಬಳಗ 
ಸಮನ್ವಿತ ಸಂಶಯವಿಲ್ಲದೆ ಕೊಳನ ಅಂಸುವ ದಾಂಟ ಪೋಗುವ ಮೋಲು 
ಜಿನರಾಜಹಂಸ ನಡೆದನೇನೆಂಬೆ (ಅನಂಚ, ೯-೧೩೨). [ಆ ಅಂಚ್ಯು?] 

ಅಂಹ (ನಾ). ೧. ಪಾಪ. ೨. ಕಷ್ಟ. ೩. ಕೊರತೆ. [ಸಂ. ಅಂಹಸ್‌] 

ಅಂಹತಿ (ನಾ). ದಾನ. [ಸಂ] 

ಅಂಪ್ರಿ (ನಾ). - ಅಂಭ). [ಸಂ.] 

ಅಕ, ಆಃ (ಅ). ಸಂತೋಷ, ಅಶುಭ, ವ್ಯಥೆ, ಆಶ್ಚರ್ಯ, ವಿಡಂಬನ 
ಸ್ಮರಣೆ ಮುಂತಾದವುಗಳನ್ನು ಸೂಚಿಸುವ ಅವ್ಯಯ : “ಅಃ 
ಸಂಪ್ರಹರ್ಷಾಶೋಭನ ಖೇದ ವಿಸ್ಮಯೇಷು ” (ಭಾಷಾಭೂ. ೨೬೩ ಉದಾ); 
ಪರಿವಿಡಿಯಿಂದಾಃ ಅಃ ಎಂಬೆರಡುಂ ವಿಸ್ಮಯ ವಿಡಂಬನ ವ್ಯಥನ ಸಂಸ್ಥು 
ರಿತಾರ್ಥದೊಳ್‌ (ಶಮದ. ೩೧೦). (1) ಸಂತೋಷಕ್ಕೆ : ಅಃ ಒಳ್ಳಿ ತಾಯ್ತು 
(ಭಾಷಾಭೂ. ೨೬೩ ಉದಾ). (ii) ಅಶುಭಕ್ಕೆ : ಅಃ ಪೊಲ್ಲದಾಯ್ತು 
(ಭಾಷಾಭೂ. ೨೬೩ ಉದಾ). (i) ವ್ಯಥೆಗೆ; ಪೆಜತೊಂದನೀವೆನೆಂದನೆ 
ನೊಂದಃ ಎಂದನೆ (ಪಂಪಭಾ. ೧-೧೦೨) ; ಅಃ ಪಾತಕ ವಿಧಿಯೆ 
(ಭಾಷಾಭೂ. ೨೬೩ ಉದಾ). (iv) ಆಶ್ಚರ್ಯಕ್ಕೆ: ಅ! ಚೋದ್ಯಂ 
(ಭಾಷಾಭೂ. ೨೬೩ ಉದಾ) ; ಇನಿಯನೆ ಬೆಲ್ಲದಿಂದಿನಿಯನೀವನೆ ಅಃ ಪಿರಿ 
ದೀವಂ (ಕಾವ್ಯಾವ. ೫೨). ಆ8 : (1) ಆಃ ಆಃ ಇಂದ್ರಚಾಪದ ಪಾಂಗಿನಿಂ 
ಪಲವಗೆನಣ್ಣದಿಂ ರಂಜಿಪ ಆ ಎನ್ನ ಪೂದೋಂಟದ ಸೊಬಗೇ (ರಾಮಾಶ್ವ. 
೩೯-೨೯). (1೪) ಆ ಏತಆಕೊಂದು ಬಿದಿಯ ಬದಗಾಟಮೊ (ರಾಮಾಶ್ವ. 
೧೬೦-೧೬). (೪) ವಿಡಂಬನಕ್ಕೆ : ಆಃ ರತಿಯಂ ಬಣ್ಣಿಸಲೈ ಸಲ್ಲದ ನೀನೇ 
ತಟ ಕಾಮದೇವಂ (ರಾಮಾಶ್ಚ. ೮೭-೨೦). (೪) ಸ್ಮರಣೆಗೆ: ಆ ಎಡ 
ರ್ಗೇಡಿಯನೆ ಮಜಕಿತೆಂ (ರಾಮಾಶ್ಚ. ೮೮-೧೯). 

ಅಕ್ಕ "ಅಕ್ಕು? ನೋ. 

ಅಕ್ಕ (ನಾ). ಸುಖವಲ್ಲದ್ದು ; ದುಃಖ. [ಸಂ.] 

ಅಕಂಟಕ (ಗು). ೧. ಮುಳ್ಳಿಲ್ಲದ. ೨. ವಿಘ್ಟವಿಲ್ಲದ; ಶತ್ರುಗಳಿಲ್ಲದ ; 
ನಿಷ್ಕಂಟಿಕ. [ಸಂ.7 

ಅಕಂಪಿತ (ಗು). ನಡುಗದ; ಅಲುಗದ ; ಅಳ್ಳಾಡದ. [ಸಂ.] 

ಅಕಂಪಿತಶರೀರ (ಗು). ನಡುಗದ ಮೈಯುಳ್ಳ; ಸ್ಥೈರ್ಯವುಳ್ಳ : 
ಪರಮಯೋಗಿಯಿರ್ಪಂದದಿಂದಕಂಪಿತಶರೀರನಿರ್ದದು ಜಲಾಶಯೋ 
ಪಾಂತದೊಳ್‌ ಬಕಂ (ಸಂರಾಮಾ. ೭-೯೧). [ಆಕಂಪಿತ + ಶರೀರ] 

ಅಕಚ (ನಾ). ೧.. ಜುಟ್ಟು ಇಲ್ಲದವನು; ಪಟ್ಟದಲೆಯವನು ; ಬಕ್ಕ 
ದಲೆಯವನು. ೨. ಕೇತುಗ್ರಹ. [ಸಂ.] 

ಅಕೆಚೆಯ (ನಾ). ಒಬ್ಬನ ಹೆಸರು: ಶ್ರೀಮದಕಚೆಯಂ (ಎಕ. ॥, 
೪೪೭; 1000). [< ಅಕಚ?* ಅಯ್ಯ] 

ಅಕಟಿ "ಅಕ್ಕಟಿ? ನೋ. 

ಅಕಟವಿಕಟ, ಅಗಟವಿಗಟ, ಅಗಡವಿಗಡ (ಗು). ೧. ಬಲು ದೊ 
೨. ಘೋರ. (ನಾ). ೩. ವಿರೋಧ; ಅಸಂಬದ್ಧತೆ : ರಾಜಕೀಯದ 


ಡ್ದ. 


ಈಡ 
ಲ್ಲಿ 


ಣು 


೫೨ 


25 


35 


45 


ಅಕರಾಳನಿಕರಾಳೆ 


ಒಂದು ಅಕಟಿವಿಕಟಿ ನಿರಂತರವಾಗಿರುತ್ತದೆ. ಅಧಿಕಾರಪಟ್ಟಕ್ಕೆ ಪ್ರತಿಭಾ 
ವಂತ ಪ್ರಾಮಾಣಿಕರು ಬರುವುದು ಅಪರೂಪ (ರಾಜ್ಯಶಾ. ೨೫೭). ಅಗಟಿ 
ವಿಗಟಿ: ೩. 4... ಅವಳ ಗಂಡ ಮೂರು ಹೊತ್ತೂ ಸೊಸೈಟಿಯ ಲೆಕ್ಕ 
ಮುಂದಿಡ್ತಾನೇನು ? ನಿನ್ನದೆಲ್ಲ ಅಗಟಿಪಿಗಟಿ ”. ಅನಸೂಯಮ್ಮನವರೂ 
ರಾಜಣ್ಣನೊಡನೆ ದನಿಗೂಡಿಸಿದರು (ಮರಳಿ. ೫೭). ಅಗಡವಿಗಡ (3). 
[ಅಕಟ್ಕ (ಆ ಸಂ. ಅಕೃತ?) * ವಿಕಟ, / ತಮಿ. ಅಕಟವಿಕಟ ; 
ತೆಲು. ಅಕಟಿವಿಕಟಮು, ಅಕಟಾವಿಕಟಮು ; ಮರಾ, ಅಕಟ್‌ವಿಕಟ್‌, 
ಆಕಟೋವಿಕಟ್‌] 
ಅಕಬಾ "ಅಕ್ಕಟ' ನೋ. 
ಅಕಟಾಯಿಸು (ಕ್ರಿ). ಸಂಕೋಚವಾಗು; ಸುಕ್ಕು; ಸುರುಟಿಕೊ: 
ಚರ್ಮ ಬಿಸಲಲ್ಲಿ ಒಣಗಿ ಆಕಟಾಯಿಸಿಹೋಯಿತು (ಸ್ಕಾಂಡರ್‌). 
[ಅಕಟ್ಕಾ + -ಇಸ್ಕು. -- ಮರಾ. ಆಖಡಣೇಂ ; ಹಿಂ. ಅಕಡ್‌ನಾ] 
ಅಕಡಾ (ನಾ). ತಲೆಯ ಕೂದಲನ್ನು ಬಿಗಿಹಿಡಿಯುವಂತೆ ಸಿಕ್ಕಿಸಿ 
ಕೊಳ್ಳುವ ಒಂದು ಬಗೆಯ ಸೂಜಿ; ಕೂದಲ ಸೂಜಿ: ಅಲ್ಲಿ... 
ಹೆಂಗಸರ ತುರುಬಿನಲ್ಲಿ ಚುಚ್ಚುವ ಎರಡು ಮೂರು ಬೆಳ್ಳಿಯ ಅಕಡಾ 
ಗಳೂ ಬಿದ್ದಿದ್ದವು (ಅಂಬಿಕೆ. ೧೨). 
[4-ಹಿಂ. ಮರಾ. ಆಂಕಡಾ, ಆಕಡಾ] 
ಅಕಡಿ "ಅಕ್ಕಡಿ? ನೋ. 
ಅಕಡಿತಕಡಿ "ಅಕ್ಕಡಿತಕ್ಕಡಿ' ನೋ. 
ಅಕಯ್ಯ (ನಾ). ಒಬ್ಬನ ಹೆಸರು (?) : ಇಡುಗುರ ಗವುಣ್ಣತನದಕಯ್ಯ 
ಆದ್ದಿಯಾಪಲ್ತಿಯೊಳ್‌ ತುಜುಗೊಳೊಳ್ಳತ್ತ (ಎಕ. ೫1೪, ನಾಗಮಂ. 
೧೧೧-೩ ; 961), (ಅಕ್ಕ + ಅಯ್ಯ] 
ಅಕರ (ಗು). ೧. ಕೈಯಿಲ್ಲದ. ೨. ತೆರಿಗೆಯಿಲ್ಲದ. [ಸಂ.] 
ಅಕರ್ಮ (ಅ). ತೆರಿಗೆಯಿಲ್ಲದೆ : ಭಟ್ಟರ್ಗ್ಗೀ ಗಲ್ಲಿ ಒಡ್ಡಲಿ ಆ ಪತ್ತೊನ್ನಿ 
ವಿಟ್ಟಾರಕರೆ (ಮೈಆರಿ. ೧೯೩೬, ೧೬-೧೬; ಸು. 450); ಪ್ರಿತ್ತಿ(ವೃತ್ತಿ) 
ಗಳನು ನಿಧಿನಿಕ್ಷೇಪಸಹಿತವಾಗಿ ಸಿದ್ಧಾಯ ಯೆ(ಯೊ)ಸಗೆ ಕಾಣಿಕೆಬೇಡುಂ 
ಗೊಳು ಅಕರ ಸರ್ವ್ವಬಾಧಾಪರಿಹಿ(ಹೃ)ತವಾಗಿ . . . ಕೊಟ್ಟರು (ಎಇ. 
೫೫೭೪೫31, ೧೬೨-೬೫ ; 1256) ; ಆ ಬಾಳುಗಳ ಮೇಲೆ ಉಳ ಪೂರ್ವ್ವಾಯ 
ಅಕರ ಅ(ಂ)ನ್ಯಾಯವನೂ ಕಾದು ಸರ್ವ್ವ]ಬಾಧೆ ಪರಿಹಾರವಾಗಿ 
[ಸಂ. ಅಕರಂ) 
ಅಕರಖಂಡಿಕೆ (ನಾ). `ಅಕ್ಷರಾಭ್ಯಾಸದ ಪಾಠಶಾಲೆ: ಅಕರಖಂತಿಕೆಗೆ 
ಮತ್ತರು ಇಪ್ಪತ್ತು ಧರ್ಮೇತಕ್ಕೆ ಹತ್ತು (ಕಇ. 11, ೧೬-೪೪; 1122). 
"ಅಕ್ಬ್ಚರಖಂಡಿಕ' ಪರಾ. 
[ಸೆಂ. ಆಕ್ಷರಖಂಡಿಕ (ಅಕ್ಷರ * ಖಂಡಿಕ)] 
ಅಕರಣ (ನಾ). ೧. ಮಾಡದಿರುವಿಕೆ. ೨. ಕರಣವಿಲ್ಲದವನು. [ಸಂ.] 
ಅಕರಣಿ (ನಾ). ಸೋಲು ; ಉದ್ದೇಶ ಭಂಗ. [ಸಂ.] 
ಅಕರಣೀಯ (ಗು). ಮಾಡಬಾರದ. [ಸಂ.] 
ಅಕರಾಸ್ತೆ (ನಾ). ಅಕ್ಕರೆ; ಪ್ರೀತಿ (ದಕ): ಅಕ್ಕ ಬದುಕಿದ್ದರೆ ಎಷ್ಟು 
ಅಕರಾಸ್ತೆ ಪಡುತ್ತಿದ್ದರೋ (ಸಂಧ್ಯಾರಾ. ೧೧೦) ; ಈಗ, ಏನು ಬುದ್ಧಿ 
ಹುಟ್ಟ ತೋ ಇಷ್ಟು ಅಕರಾಸ್ತೆ ತೋರಿದರು (ತಾಯಿಕ. ೮೫). 
[ಆ ಅಕ್ಕರೆ (ಆ ಆಲ್‌) + ಆಸ್ಥೆ] 


(ಸೌಇಇ. 12-11, ೪೦೯-೨೭ ; 1365). 


ಅಕರಾಳವಿಕರಾಳ (ಗು). (ಉಕ) ಘೋರ: “ರೇ ನಲಿ...” 


ಎಂದು ಆಕೆ ಗುಡುಗಿದಾಗ ಆಕೆಯ ಅಕರಾಳ-ಪಿಕರಾಳ ಆಕೃತಿಗೆ ಹೆದರಿ 
ನೀಲವ್ವನ ಆ ಮಕ್ಕಳು ಚೀರಿಟ್ಟವು; ಅಳಲಾರಂಭಿಸಿದುವು (ಬರಹಾ. ೯); 
ಆಕರಾಳವಿಕರಾಳ ಪ್ರಾಣಿಯು ಅಲ್ಲಿಗೆ ಬಂತು (ಕಸಾಪ. ೧-೧೩೮). 

[ «— ಮರಾ, ಅಕರಾಳ್‌ವಿಕರಾಳ್‌) 


ಅಕರುಣ 


ಅಕರುಣ (ಗು). ೧. ಕರುಣೆಯಿಲ್ಲದ. (ನಾ). ೨. ಕರುಣೆಯಿಲ್ಲದಿರು 
ವಿಕೆ: ಈಶಭಕ್ತ್ಯರ ವಿದಿತಕರುಣಾಕರುಣದಿಂದಜಹರಿಮುಖಾಮರರು 
ಮುದದೊಳಮುದದೊಳಿರ್ಪರೆಂದೊಡೆ (ಬಸಪು. ೪-೪೫). [ಸಂ.] 

ಆಕರ್ಣ (ಗು). ೧. ಕಿವಿಯಿಲ್ಲದ. ೨. ಕರ್ಣನೆಂಬ ವೀರನಿಲ್ಲದ (ಸೈನ್ಯ 
ಇತ್ಯಾದಿ). (ನಾ). 8. ಹಾವು. [ಸಂ.] 

ಅಕರ್ಣಹೃದಯ (ಗು). ೧. ಕಿವಿ ಹೃದಯಗಳಿಲ್ಲದ; ಕಿವಿಯಿಂದ 
ಕೇಳಿ ಹೃದಯದಲ್ಲಿ ಆನಂದಿಸಿ ಅನುಭವಿಸಲಾರದ. ೨. ಹಾವಿನ 
ಹೃದಯವುಳ್ಳ. ೧,೨: ಕವಿತಾವಿಸಯಮಕರ್ಣಹೃದಯನಪ್ಪ ಜಡಾ 
ತ್ಮಂಗೇವುದೊ (ಮಲ್ಲಿಫು. ೧-೩೬). [ಸಂ. (ಆ- + ಕರ್ಣ * ಹೃದಯ)] 

ಅಕರ್ತ, ಅಕರ್ತಾರ (ನಾ). ಕರ್ತೃತ್ವವಿಲ್ಲದವನು; ಕರ್ತನಲ್ಲದ 
ವನು: ಇಷ್ಟುಮಾಡಿದರೂ ಆಕರ್ತ ಎಂದು ಪರಮಾತ್ಮನಿಗೆ ಹೆಸರು 
(ಹಸಾರ. ೬-೩೧, ಟೀಕೆ). ಅಕೆರ್ತಾರೆ : ಒಟ್ಟಿನಲ್ಲಿ ಈಶ್ವರನು ಅಕ 
ರ್ತಾರ (ಜೀವಾತ್ಮ. ೨೯೬). [ಸಂ. ಅಕರ್ತೃ] 

ಅಕರ್ತವ್ಯ (ಗು). ಕರ್ತವ್ಯವಲ್ಲದ; ಮಾಡಬಾರದ. [ಸಂ.] 

ಅಕರ್ತಾರ "ಅಕರ್ತ? ನೋ. 

ಅಕರ್ತೃಕ (ಗು). ಕರ್ತೃವಿಲ್ಲದ; ಸೃಷ್ಟಿಸಿದವನಿಲ್ಲದ : ಲೋಕಪ್ರಕಾರ 
ಮೆಂತೆಂದೊಡೆ -ಅದಕರ್ತೃಕಮದಭರ್ತ್ಯೃಳಮದಹಂಕೃತಮಂತದೂರ್ಧ್ವ 
ಮಧ್ಯಾಧೋಭೇದದಿನಿರ್ಪುದು (ಅನಂಪು. ೧-೬೬ ವ, ೬೭). [ಸಂ.] 

ಅಕರ್ಮ (ನಾ). ಇ. ಕರ್ಮವಲ್ಲದ್ದು. ೨. ಕೆಲಸವಿಲ್ಲದವನು. 
೩. ಯೋಗ್ಯವಲ್ಲದ ಕೆಲಸ. (ಸಂ. ಅಕರ್ಮನ್‌] 

ಅಕರ್ಮಕ (ಗು). [ನ್ಯಾಕ] ಕರ್ಮಪದವನ್ನು ಅಪೇಕ್ಷಿಸದ (ಕ್ರಿಯಾ 
ವಾಚಕ) : ಉದಾ ಇರು, ಹೋಗು ಇತ್ಯಾದಿ. "ಸಕರ್ಮಕ? 
ಷರಾ. [ಸಂ.] 

ಅಕರ್ಮಿ (ನಾ). ಮಾಡಬಾರದ್ದನ್ನು ಮಾಡುವವನು. 

[ಸೆ. ಅಕರ್ಮಿನ್‌] 

ಅಕಲ (ಗು). ಭಾಗವಿಲ್ಲದ ; ಅಖಂಡ. (ಸಂ.) 

ಅಕಲಂಕೆ ಅಕಳಂಕ (ಗು). ಕಳಂಕವಿಲ್ಲದ; ನಿರ್ಮಲವಾದ; ಪಾಪ 
ರಹಿತ. ಅಕಳೆಂಕೆ: "ಅಕಳೆಂಕನೀಅ? ಪರಾ. [ಸಂ.] 

ಅಕಲವಿಕಲ (ನಾ). ತಬ್ಬಿಬ್ಬು; ಗೊಂದಲ; ಕಸಿವಿಸಿ: " ಕೊನೆಗೆ ಆ 
ಮದುವೆಯಾಯಿತೆ ? ' ಈ ಪ್ರಶ್ನೆಯಿಂದ ಗೋಪಾಲನಲ್ಲಿ ಒಂದು ಬಗೆಯ 
ಅಕಲವಿಕಲವುಂಟಾಯಿತು (ನಿಷ್ಕಾಮ. ೧೦೮). [ಅಕಲ? + ವಿಕಲ], 

ಅಕೆಲಾಯ (ಗು). ಶ್ರಮವಿಲ್ಲದ; ಕಷ್ಟವಿಲ್ಲದ (?). 

ಅಕಲಾಯವಾಗಿ - ಅನಾಯಾಸವಾಗಿ: ಇದ್ದು ದು ಇದ್ದಹಾಗೆ 

ಹೇಳುವುದಕ್ಕೆ ತಾವು ಸಿದ್ಧರಾಗಿರುವಾಗ ಅಕಲಾಯವಾಗಿ ಬಂದರೆ ಏಕೆ 


ಬಿಡಬೇಕು (ಘಾಟೀಮು. ೨೬) ; ಅಕಲಾಯವಾಗಿ ಅವನಿಗೆ ಒಂದು ಲಕ್ಷ |35 


| ತೀರಿಕೊಂಡರು (ಮುಂಗಾಮು. ೧೭) ; ಅಕಸ್ಮಾತ್ತಾಗಿ ಅವನೂ ಅವಳ 


ರೂಪಾಯಿ ಬಂತು (ರೂಢಿ). [ಅನ್ಯ.?) 

ಅಕಲಿನುಯ್ಯ (ನಾ). ಒಬ್ಬನ ಹೆಸರು: ಶ್ರೀಮತು ಪೆರ್ಗ್ಗಡೆ ಅಕಲಿ 
ಮಯ್ಯಂಗಳ್‌ (ಎಇ. ೫೪1, ೭೮-೩೧ ; 1037). [ಅಕಲಿನ್ಯು - ಅಯ್ಯ] 

ಅಕಲು "ಅಕ್ಕಲ್ಯು' ನೋ. 

ಅಕಲುಗೇಡಿ (ನಾ). (ಉಕ) ಬುದ್ಧಿಯಿಲ್ಲದವನು; ಅವಿವೇಕಿ. 

[ಆಕಲು (ಆ ಅಕ್ಕಲ್ಯು) * ಕೇಡು + -ಇ] 

ಅಕಲುಷ (ಗು). ದೋಷವಿಲ್ಲದ; ನಿರ್ಮಲ. (ಸಂ.] 

ಅಕಲುಷೆ (ನಾ). ಪರಿಶುದ್ಧಳು; ನಿರ್ಮಲೆ : ಸಕಲ ಸದ್ಗುಣಸಂಪನ್ನೆ 
ಅಕಲುಷೆ ಯೆಳವಂದೂರ ದೆ €ವಮ್ಮ ನು ಸಕಲ ಸಂಪದದೊಡನಿಹಳು 
(ಹದಿಬ. ೧-೧೪). (ಸಂ. ಅಕಲುಷಾ] 

ಅಕಲುಹಾಕು (ಕ್ರಿ). ಬುದ್ಧಿಯನ್ನು ಉಪಯೋಗಿಸು; ಉಪಾಯ 


ಅಳಿಳೆಂಕನೀಲ 


ಮಾಡು : ಅಕಲುಹಾಕಿ ತನ್ನ ಅಕ್ಕನ ಬಿಳಿಸೀರೆಗೆ ಸಾಬೂನು ಹಚ್ಚಿ 
ಬೆಳ್ಳಗೆ ಮಾಡಿಕೊಂಡು ಅದನ್ನೇ ರುಮಾಲಿನಂತೆ ಶಿಸ್ತಾಗಿ ಕಟ್ಟಿಕೊಂಡು 
ಬಂದಿದ್ದ (ಎಳಿಕ. ೧೫). 
[ಆಕಲು (< ಅಕ್ಕೆಲ್ಯು) * ಹಾಕು (ಆ ಪಾಯ್ಕು,)] 
ಅಕಲೆಕ (ಗು). ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಸಲ್ಲತಕ್ಕ (1): 
ತಾಯ ಮಕಳೊಳಗೆ ಆರೊಬರು ತಮಗೆ ಅಕಲೆಕ ಪಾಲು ಉಂಟಿಂದು 
(ಸೌಇಎ. ೧೯೩೦, ಉಡುಪಿ. ೫೯೯-೫೩ ; 1465). (?. / ಓಂ. ಅಕೇಲಾ) 
ಅಕಲ್ಯಾರೆ "ಅಕ್ಕಲಕಕರೆ' ಕೋ. 
ಅಕಲ್ಪ (ಗು). ೧. ಶಾಸ್ತ್ರೋಕ್ತವಲ್ಲದ. "ಅಕಲ್ಪಭಸ್ಮ'? ಪರಾ. (ನಾ). 
೨. ಯಾವ ಕಟ್ಟಳೆಗೂ ಒಳಪಡದವನು : ಪಾರ್ವತೀಪತಿ ಕಣ್ಣಪನ 
ನೊಡನೊಡನೆ ಬಿಗಿದಪ್ಪಿ ನಿರ್ವಿಕಲ್ಬಾಕಲ್ಪ ಕೇಳು ಚತುರ್ವಿಧದ ಪದವಿ 
ಗಳು ಮೊದಲಹ ಸರ್ವಭೋಗ ಸುಖಂಗಳಂ ಕೊಡುವೆನು (ಬಸಪು. 
(ಸಂ.7 
ಅಕಲ್ಪಭಸ್ಮ (ನಾ). [ವೀಶೈ] “ಮಂತ್ರಹೀನರಿಂದ ಸಂಪಾದಿಸಲ್ಪಟ್ಟ 
ಭಸ್ಮವೇ ಅಕಲ್ಪಭಸ್ಮವು (ಅಷ್ಟಾನಿ. ೪). [ಅಕಲ್ಪ + ಭಸ್ಮ] 
ಅಕಲ್ಪಿತ (ಗು). ೧. ಕಲ್ಪಿತವಲ್ಲದ. ೨. ನಿರೀಕ್ಷಿಸದೆ ಇದ್ದ; ಅನಿರೀಕ್ಷಿತ: 
ಆದರೆ ಅಕಲ್ಪಿತವಾಗಿ ಈ ವಿಚಾರವೇ ಈಗ ಮತ್ತೆ ಅವರೆದುರಿಗೆ ಬಂದು 
ನಿಂತಿತ್ತು (ಸಮಜೀ. ೩೭). (ಸಂ.] 
ಅಕಲ್ಮಸ (ಗು). ಕಲ್ಮಸವಿಲ್ಲದ ; ಶುದ್ಧ. [ಸಂ.] 
ಅಕಲ್ಯಾಣ (ನಾ). ೧. ಅಶುಭ. ೨. ಕೇಡು, [ಸಂ.] 
ಅಕಶೇರು (ಗು). ಕಶೇರು ಇಲ್ಲದ; ಬೆನ್ನುಮೂಳೆಯಿಲ್ಲದ (ಪ್ರಾಣಿ): 
ಮೂಡಿತೊಂದಕಶೇರು ಕಶ್ಮಲ ಸರೀಸೃಪಂ ಮಂಜೆ ಮೈಗೊಂಡಂತೆ 
ವೋಲ್‌ (ಶ್ರೀರಾಮಾ. ೨೬೪-೩೮). [ಸಂ] 
ಅಕಸಾಲ "ಅಕ್ಕಸಾಲೆ' ನೋ. 
ಅಕಸಾಲಿಕೆ "ಅಕ್ಕಸಾಲಿಕೆ' ನೋ. 
ಅಕಸಾಲಿಗ "ಅಕ್ಕಸಾಲಿಗ? ನೋ. 
ಅಕಸಾಲೆ "ಅಕ್ಕಸಾಲೆ' ನೋ. 
ಅಕಸಾಲೆವಾಳು (ನಾ). ಅಕೃಸಾಲೆಗೆ ವೃತ್ತಿಯಾಗಿ ಬಿಟ್ಟ ಭೂಮಿ 
(?) : ಬಡ್ಡಗಿವಾಳ ಬಿಣ್ನೋಜಗೆ ಕೊಟ್ಟಿ ಮತ್ತ ೫ ಅಕಸಾಲೆವಾಳು ಬಾಳಿಗೆ 
ಮತ್ತ ೫ (ಸೌಇಇ. 1X-i, ೧೨೩-೨೬ ; 1059). 
[ಅಕಸಾಲೆ (ಆ ಅಕ್ಕಸಾಲೆ) * ಬಾಳ್ಕು (ಆ ಬಾಟ್ಕಾ?)] 
ಅಕಸ್ಮಾತ್‌ (ಅ). ಇದ್ದಕ್ಕಿದ್ದಹಾಗೆ; ಅನಿರೀಕ್ಷಿತವಾಗಿ; ಹಠಾ 
ತ್ರಾಗಿ: ಅಕಸ್ಮಾತ್‌ ಅವರು ಅಲ್ಲಿಗೇ ಬಂದರು (ರೂಢಿ). 
ಅಕಸ್ಮಾತ್ತಾಗಿ - ಇದ್ದಕಿದ್ದಂತೆಯೇ : ಅಕಸ್ಮಾತ್ತಾಗಿ ಸನ್ನಿಪಾತಜ್ವರ 
ಬಂದು ನಮ್ಮ ಜೀವನದ ಆಧಾರಸ್ತಂಭವಾಗಿದ್ದ ನನ್ನ ತಂದೆಯವರು 


೧೮-೧೦೦). 


30 


ಕಡೆಗೆ ಕಣ್ಣು ಹಾಯಿಸಿದನು (ರಂಗರೋ. ೨೬). 
ಅಕಸ್ಮಾತ್ತು (ಅ). - ಅಕಸ್ಮಾತ್‌. 
1 ಅಕಳಂಕ "ಅಕಲಂಕ' ನೋ. 

401 ಅಕಳಂಕತನ (ನಾ). ಕಳೆಂಕವಿಲ್ಲದಿರುವಿಕೆ : ರಾಜರಲ್ಲಿ ಹೊಕ್ಕು ಮತ್ತೆ 
ಅವರಾಗುಚೇಗೆಯ ಹೇಳಬೇಕು. ಬೇಗೆಯ ಆಳನವಿನಲಿ ಹೊಕ್ಕು ಮತ್ತೆ 
ಸೊಡೆಗಂಜಲೇಕೆ? ಸುಖವ ಮಚ್ಚಿ ಅಖಿಳರೊಳ ಗೆ ಬೆರಸಿದ ಮತ್ತೆ 
ಅಕಳಂಕತನ ಉಂಟೀ? ಇಂತೀ ಬಕಧ್ಯಾನಿಗಳ ಧ್ಯಾನ ಮಕರನ ಒಲುಮೆ 
ಯಂತೆ (ಮೋಳಿಮಾ. ೫೦-೨೦೭). 

[ಅಕಳಂಕ (ಎ ಆಕೆಲಂಕ) + -ತನ] 
ಅಕಳೆಂಕೆನೀಅ (ನಾ). ೧ ಯಾವ ದೋಷವೂ ಇಲ್ಲದ ಸೌಂದರ್ಯ 


[Aೆಂ.] 


[ಸಂ. ಆಕಸ್ಮಾತ್‌] 


45 


ಅಕಳಚಕಳ 


ಉಳ್ಳವನು. ೨. ಒಂದು ಬಿರುಮ: ಮಾಟೂರ ವಂಶೋದ್ಭವನಕಳಂಕ 
ನೀಜಂ ... ಶ್ರೀಮದ್ಮಾಚಿಯರಸಂ (ಎಕ. ೪11, ಸೊರಬ. ೭೦-೫; 
938). [ಅಕಳಂಕ (ಜ ಅಕಲಂಕ) + ನೀ] 
ಆಕಳೆಚಕೆಳೆ, ಅಕಳಸಕಳ್ಕ (ನಾ). ಚಕ್ಕಲಗುಳಿ (4). ಅಕೆಳೆಸಕೆಳ್ಳ 
(ಕ). [ಅನ್ಯ.?] 
ಅಕಳಸಳಳೆ "ಅಕಳಚಕಳ? ನೋ. 
ಅಕಳಸಕಳ್ಕ, ಅಕಳಾಸಕಳಾ (ಆ). (ಉಕ) ಅವ್ಯವಸ್ಥಿತವಾಗಿ ; 
ಯದ್ವಾತದ್ವಾ (?): ಕಳ್ಳಾ ಕ್ಷಮಿಸಿರಿ, ಅಪ್ಪ ಸಿಟ್ಟಿನ ಭರದಲ್ಲಿ ಏನ: 
ಅಕಳಸಕಳ ಅಂದರೂ (ಬಾಂಡಾಯ. ೮). ಅಕಳಾಸಕಳಾ : ಅನ 
ನಾರೋ ಕನ್ನಡ ಶಾಲಾಮಾಸ್ತರನಂತೆ - ನನ್ನನ್ನು ಅಕಳಾಸಕಳಾ ಬೈದು 
ಬಿಟ್ಟಿ (ಹನ್ನೊಂದ. ೧೩೫). [ಅನ್ಯ.?] 
ಅಕಳಾಸಕಳಾ "ಅಕಳಸಕಳ್ಳ' ನೋ. 
ಅಳೆಳೆತಿ (ನಾ). ಒಬ್ಬ ವ್ಯಕ್ತಿಯ ಹೆಸರು : ಕೆಜಿ ಕಟ್ಟಸಿದೋರ್‌ ಅಕ 
ಳೆತಿಗಳ್‌ ಅವರ ಮಕ್ಕಳ್‌: ಅಲ್ಲಗನು ದಾಟ್‌ಗನು ಸಪುತ್ರರ್ಕಳ್‌ (ಎಕ. 
x೪1, ಪಾವುಗ. ೧೨-೬; 754). [2] 
ಅಕಾಂಡ (ಗು). ೧. ತಾಳು ಇಲ್ಲದ (ಮರ ಇತ್ಯಾದಿ). ೨. ಅನಿರೀಕ್ಷಿತ; 
ಆಕಸ್ಮಿಕ. [ಸಂ] 
ಅಕಾಂಡಜಳೆದ (ನಾ). ಅನಿರೀಕ್ಷಿತವಾದ ಮೋಡ : ಕೆಲದ ಪುಂಡರೀಕ 
ದೊಳ್‌ ಮಂಡಳಿಸಿದ ಮರಾಳಮಂಡಳಿಗಳಾಂಡಜಳದ ಮಂಡಳಶಂಕೆಯಂ 
ಭೋಂಕನಾಗಿಸಿ ಮೇಗಣ್ಣೆ ಪಾಜಸಿ ಪರಕಲಿಸಿ ಪಾಡುವ ಪಜಮೆವಜಕಿಗಳಿಂ 
(ರಾಜಶೇ. ೨-೭೬ ವ). [ಅಕಾಂಡ + ಜಳದ (ಇ ಜಲದ)] 
ಆಕಾಂಡತಾಂಡವ (ನಾ). ೧. (ಪಾಂಡಿತ್ಯ, ಆಗ್ರಹ ಮೊದಲಾದವು 
ಗಳ) ಅಪ್ರಕೃತವೂ ಅಸಂಬದ್ಧವೂ ಆದ ಪ್ರದರ್ಶನ: ಅಕಾಂಡ 
ತಾಂಡವಾರಂಭ ಶೌಂಡ ಶಿಖಂಡಿ ಮಂಡಳಮುಮಂ (ಆದಿಪು. ೪-೫೪ ವ). 
೨. ಹುಚ್ಚು ಕುಣಿತ. ೩. ರೇಗಾಟ (ಉಕ): ಮೊದಲೇ ಸತ್ಯಸಂಗತಿ 
ಯನ್ನು ಹೇಳಿದ್ದರೆ ಅಕಾಂಡತಾಂಡವವಿರಲಿಲ್ಲ (ಜಯಂತ. ೪೩). 
[ಅಕಾಂಡ + ತಾಂಡವ] 
ಅಕಾಮನಿರ್ಜರೆ (ನಾ). [ಜೈನ] ವ್ಯಕ್ತಿಯ ಉದ್ದೇಶವಿಲ್ಲದೆ 
ತನ್ನಷ್ಟಕ್ಕೆ ತಾನೇ ಆಗುವ ನಿರ್ಜರೆ : ಚಾರನಿಕೋಧ. .. ಮಲ 
ಧಾರಣ ಪರಿತಾಪಾದಿ ಪರೀಷಹಂಗಳ್‌ ಸ್ವೇಚ್ಛಾರಹಿತ ನಿರ್ಜರಣಕಾರಣ 
ಮಪ್ಪುದಜಕಿಂ ಅಕಾಮನಿರ್ಜರೆ (ತತ್ತ್ವಪ್ರ. ೨೬೩). 
[ಸಂ. ಅಕಾಮನಿರ್ಜರಾ (ಅಕಾಮ + ನಿರ್ಜರಾ)) 
ಅಕಾಮಿಕ (ನಾ). ಇಚ್ಛೆಯಿಲ್ಲದ ವ್ಯಕ್ತಿ : ಸಕಳಪರಿಗ್ರಹಮಂ ಬಿಟ್ಟ ಕಾ 
ಮಿಕಂ ಯೋಗಯುಕ್ತನೆನಿಪಂ (ಸಮಪ. ೮-೧೭೯). [ಸಂ.] 
ಅಕಾಯ (ಗು). ೧. ಶರೀರವಿಲ್ಲದ. ೨. ಶರೀರಾಭಿಮಾನವಿಲ್ಲದ : 
ಶಿವತತ್ತ್ವವೊಂದರಲ್ಲಿ ಚಿತ್ತವುಳ್ಳ ದಾಗಿ ಮಿಗೆ ದೃಢವಾದ ಭಕ್ತಿಯಿಂದ 
ಹೋದಂಥಾ ದೇಹೇಂದ್ರಿಯ ಮೊದಲಾದವಆಕೊಡತಣ ಸಂಗವುಳ್ಳಾತನು 
ಅಕಾಯನೆಂದು 'ಹೇಳಲ್ಪಡುತ್ತಿಹನು (ಕೈನಟೀ. ೪೧). "ಅಕಾಯಚರಿತ' 
ಪರಾ. (ನಾ). ೩. ಶರೀರಾಭಿಮಾನವಿಲ್ಲದಿರುವಿಕೆ: ಕಾಯದೊಳಗೆ 
ಆಳಾಯವಾಯಿತ್ತು (ಮಹಾಸಾ. ೨೨೬): [ಸಂ.] 
ಅಕಾಯಚರಿತ (ಗು). ಶರೀರದ ಮೇಲೆ ಅಭಿಮಾನವಿಲ್ಲದೆ ವರ್ತಿ 
ಸುವ: ಆವ ಮದವೆಂಬುದಿಲ್ಲ ನೀನವಗ್ರಹಿಸಿದ ಕಾರಣ ಚೆನ್ನಮಲ್ಲಿಕಾ 
ರ್ಜುನಯ್ಯಾ, ನಿಮ್ಮ ಶರಣನು. ಅಕಾಯಚರಿತನಾಗಿ (ಮಹಾಸಾ. ೧೧೯). 
[ಅಕಾಯ + ಚರಿತ) 
ಅಕಾಯಸ್ಥಲ (ನಾ). [ನೀತ್ಸೆ] ಶರೀರದ ಸಂಬಂಧವಿಲ್ಲದಿರುವಿಕೆ | 
ಯನ್ನು ಪಡೆಯುವ ಕ್ರಮವನ್ನು ವಿವರಿಸುವ ಸ್ಥಲ: ಮಾಹೇಶ್ವ | 


೫೪ 


25 


30 


35 


40 


45 


ಅಕಾಳಿ 


ರಂಗೆ ಲಿಂಗಕಾಯಮಥನದಿಂದ ಜೀ ಹಕ್ಕೆ ನಿರ್ದೇಹಭಾವವು ಹೇಗೆ 
ಹಿಂಗೆಂಬ ಆಕಾಂಕ್ಟಾವುಂಟಾಗುತ್ತಿರಲಾಗಿ ಮುಂದೆ ಅಕಾಯಸ್ಥಲವೆಂದು 
ಹೇಳಲ್ಪಡುತ್ತಿದ್ದಿತ್ತು (ಕೈವಟೀ. ೪೦). [ಅಕಾಯ + ಸ್ಥಲ] 
ಅಕಾರ (ನಾ). [ವ್ಯಾಕ] - ಅ. [ಸಂ.] 
ಅಕಾರಣ (ಗು). ಕಾರಣವಿಲ್ಲದ ; ಉದ್ದೇಶವಿಲ್ಲದ. [ಸಂ.] 
ಅಕಾರಣಂ (ಅ). ಕಾರಣವಿಲ್ಲದೆ; ನಿಷ್ಕಾರಣವಾಗಿ : ನಿಮಗಿಂತು 
ಸಾವುಮೇತಜದಿನಕಾರಣಂ ನೆಜಕಿಯೆ ಸಂಭವಿಸಿರ್ದುದೊ ಕುಂಭಸಂಭವಾ 
(ಗದಾಯು. ೪-೪೯). [ಸಂ.] 
ಅಕಾರಪ್ರಣಮ (ನಾ). [ವೀತ್ಸೆ] ಪ್ರಣವದಲ್ಲಿಯ ಅಕಾರ; ಓಂಕಾ 
ರದ ಮೊದಲ ಅಂಶವಾದ ಅಕಾರ: ಓಂಕಾರ ಪ್ರಣಮದ ತಾರಕಾ 
ಕೃತಿ ಮತ್ತು ದಂಡಕಾಕೃತಿಗಳು ಆಕಾರಪ್ರಣಮದಲ್ಲಿ ಸಂಬಂಧಪಡುತ್ತವೆ 
(ಶಿವಾಕೋ. ೧೯೧). 
[ಸಂ. ಅಕಾರಪ್ರಣವ (ಅಕಾರ ಪ್ರಣವ)] 
ಅಕಾರಾಂತ (ಗು). [ವ್ಯಾಕ] "ಅ? ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ): ಉದಾ-- ಮನುಷ್ಯ, ನೆಲ ಇತ್ಯಾದಿ. 
[ಅಕಾರ ಅಂತ್ಯ) 
ಅಕಾರಾಂತಶೆ (ನಾ). [ವ್ಯಾಕ] "ಅ' ಎಂಬ ವರ್ಣದಿಂದ ಕೊನೆ 
ಗೊಳ್ಳುವಿಕೆ. [ಸಂ. ಆಕಾರಾಂತತಾ] 
ಅಕಾರಾಂತತ್ವ (ನಾ). [ಮ್ಯಾಕೆ] - ಅಕಾರಾಂತತೆ. [ಸಂ.] 
ಅಕಾರ್ಯ (ನಾ). ಮಾಡಬಾರದ ಕೆಲಸ; ಕೆಟ್ಟ ಕೆಲಸ. [ಸಂ.] 
ಅಕಾರ್ಯ, (ನಾ). ವಿಷ್ಣುವಿನ ಕೆಲಸ. "ಅಕಾರ್ಯಪ್ರಯುಕ್ತ' 
ಪರಾ. [ಅ್ಯ* ಕಾರ್ಯ] ' 
ಅಕಾರ್ಯಪ್ರಯುಕ್ತ (ನಾ). ೧. ಕೆಟ್ಟಕೆಲಸದಲ್ಲಿ ತೊಡಗಿದವನು. 
೨. ವಿಷ್ಣುವಿನ ಕೆಲಸದಲ್ಲಿ ತೊಡಗಿದವನು. ೧,೨: ಬಹುನಕ್ವಂ ಪದ್ಮ 
ಗರ್ಬ್ಬಂ ದನುಜಗುರು ಗುರುದ್ವೇಷಿ ಜೀವಂ ಸುರಾಧೀಶಹಿತಾತ್ಮಂ ಸುಪ್ರ 
ವೃದ್ಧೋದ್ಧವನೆನಿಪವನುಂ ತಾನಕಾರ್ಯಪ್ರಯುಕ್ತಂ ಮಹಿಯೊಳು 
ಪೋಲ್ವನ್ನನಾವಂ ತನಗೆನೆ ನೆಗಳ್ಹಂ (ಎಕ. ೪111, ಸೊರಬ. ೧೪೦-೫೬ ; 
1198). [ಅಕಾಯರ್ನ್ಯ್ಯ* ಪ್ರಯುಕ್ತ) 
ಅಕಾಲ (ನಾ). ಕಾಲವಲ್ಲದ ಕಾಲ; ಸರಿಯಲ್ಲದ ಕಾಲ. 
ಅಕಾಲಫಲ (ನಾ). ಕಾಲನಲ್ಲದ ಕಾಲದಲ್ಲಿ ಬಿಟ್ಟ ಹಣ್ಣು. 
[ಅಕಾಲ + ಫಲ] 
ಅಕಾಲಮರಣ (ನಾ). ಸರಿಯಾದ ಕಾಲಕ್ಕಿಂತ ಮುಂಚೆ, ಅಲ್ಪಾ 
ಯುಸ್ಸಿನಲ್ಲಿ, ಉಂಟಾಗುವ ಸಾವು. [ಅಕಾಲ ಮರಣ) 
ಅಕಾಲನರಿಷ (ನಾ). - ಅಕಾಲವರ್ಷ ೨ : ಸ್ವಸ್ತಿಶ್ರೀ ಅಕಾಲನರಿಷ 
ಭಟಾರರಾ ಪೈಿಥುವಿ ರಾಜ್ಯಂಗೆಯೆ (ಎಇ. ೪1, ೧೯೦-೧ ; 765). 
[ಸಂ. ಅಕಾಲವರ್ಷ (ಅಕಾಲ + ವರ್ಷ)] 
ಅಕಾಲವರ್ಷ (ನಾ). ೧.:ಕಾಲವಲ್ಲದ ಕಾಲದಲ್ಲಿ: ಬರುವ ಮಳೆ. 
| ಶೀ ರಾಷ್ಟ್ರಕೂಟ ರಾಜರ ಹೆಸರುಗಳಲ್ಲಿ ಅಥವಾ ಬಿರುದುಗಳಲ್ಲಿ 
| ಓಂದು. [ಅಕಾಲ ವರ್ಷ) 
ಅಕಾಲವೃಷ್ಟಿ (ನಾ). - ಅಕಾಲವರ್ಷ ೧. [ಆಕಾಲ ವೃಷ್ಟಿ) 
ಅಕಾಲಿಕ (ಗು). ಯುಕ್ತವಲ್ಲದ ಕಾಲದ : ನೀವು ಈಗ ಅಧಿಕಾರವನ್ನು 
ಬಿಡುವುದು ಆಕಾಲಿಕವಾಗುತ್ತದೆ (ರೂಢಿ). [ಸಂ.] 
ಅಕಾಲೀನ (ಗು). ಯುಕ್ತವಲ್ಲದ ಕಾಲದ ; ಕಾಲಕ್ಕೆ ಸಂಬಂಧಪಡದ: 
ಆ 'ಕಾಲಕ್ಕುಕ್ತವಾದ ವೃತ್ತಿಗಳೇ ಈ ಕಾಲಕ್ಕೂ ಸಾಧ್ಯವಲ್ಲದಿದ್ದರೂ ವೃತ್ತಿ 
ತತ್ತ್ವನೇನೂ ಅಕಾಲೀನವಲ್ಲ (ಆರ್ಯಧ. ೮೪). (ಸಂ.] 
ಕಾಳಿ "ಅಕ್ಕಾಳೆ' ನೋ. 


(ಸೆಂ. 


[ಅ 


ಅಕಿಂಚನ ೫೫ 
ಅಕಿಂಚನ (ಗು). ೧. ಏನೊಂದೂ ತನ್ನ ಬಳಿ ಇಲ್ಲದ. (ನಾ). 
೨. ಕೀರ ಬಡವ. [ಸಂ] 
ಅಕಿಂಚನಜೀವನ (ನಾ). ತೀರ ಬಡತನದ ಜೀವನ; ದರಿದ್ರ 
ಜೀವನ: ರಾಜ್ಯವನಾಳಬಲ್ಲವನು ಈ ಅಕಿಂಚನಜೀವನವನು ಬಯಸು 
ವನಲ್ಲ (ನವರಾ. ೪, ೧೯). [ಅಕಿಂಚನ + ಜೀವನ] 5 
ಅಕಿಂಚನತೆ (ನಾ). ಐ ಅಕಿಂಚನತ್ವ. (ಸಂ. ಅಕಿಂಚನತಾ] 
ಅಕಿಂಚನತ್ಚ (ನಾ). ೧. ಅಧಿಕವಾದ ಬಡತನ. ೨. [ಜೈನ] ಜೈನ 
ಯತಿಗಳ ಒಂದು ವ್ರತ. ([ಸಂ.) 
ಅಕಿಂಚಿತ್ಯರ (ಗು). ೧. ಏನನ್ನೂ ಮಾಡದ: ಅಲ್ಲಿರ್ಪ ಮಹಾನಾಗಂ 
ಅತನ ಪುಣ್ಯಪ್ರಭಾವದಿಂ ಅಕಿಂಚಿತ್ಯರನಾಗೆ ನಾಗಶಯನೆದೊಳ್‌ 
ಪಟ್ಟರ್ದು (ಚಾವುಂಪು. ೬೮-೨೦). ೨. ಯಾವುದಕ್ಕೂ ಒದಗದ; 
ಕೆಲಸಕ್ಕೆ ಬಾರದ. [ಸಂ.] 
ಅಕೀಕ (ನಾ). ಗೋಮೇಧಿಕ ಜಾತಿಯ ಒಂದು ರತ್ನಶಿಲೆ: ಅಕೀಕವು 
ಗೋಮೇದದ ಅವಾಂತರ ಜಾತಿಯುಂಟು (ಮುಂಬಯಿ. ೬-೪೬). 

[+ ಅರೆ. ಪಾರೆ. ಹಿಂ. ಮರಾ. ಅಕೀಕ್‌. / ತಮಿ. ಅಕ್ಮಿಕ್ಕಲ್‌ ; 
ತುಳು. ಆಕ್ಕೀಕ] 
ಅಕುಟಿಲ (ಗು). ೧. ಜೊಂಕಲ್ಲದ; ವಕ್ರವಲ್ಲದ. ೨. ನೇರವಾದ; 
ಮೋಸವಿಲ್ಲದ. [ಸಂ.] 
ಅಕುಟಲಾಂತಃಕೆರಣ (ನಾ). ೧ ನಿಷ್ಕಪಟವಾದ ಮನಸ್ಸು. 
೨. ನಿಷೃಸಟಿವಾದ ಮನಸ್ಸು ಉಳ್ಳವನು. "ಅಕುಟಲಾಂತಃಕರಣ 
ತನ? ಪರಾ. [ಅಕುಟಲ + ಅಂತಃಕರಣ] 
ಅಕುಟಿಲಾಂತ8ಕರಣತನ (ನಾ). ನಿಷ್ಠಪಟವಾದ ಮನಸ್ಸುಳ್ಳ ಸ್ಥಿತಿ: 
ಅಕುಟಿಲಾಂತಃಕರಣತನ ಬಾಧಕವಲೇ ಗರುವರಿಗೆ (ಕುವ್ಯಾಆ. ೧೯-೪೪). 

[ಅಕುಟಲಾಂತಃಕರಣ + -ತನ] 
ಅಕುತೋಭಯ (ಗು). ೧. ಎತ್ತಣ ಭಯವೂ ಇಲ್ಲದ (ಸ್ಥಿತಿ, ವ್ಯಕ್ತಿ 
ಇತ್ಯಾದಿ). (ನಾ). ೨. ಮೋಕ್ಷ: ನಿಜದಕುತೋಭಯದ ಗತಿಯ 
ಒಲುವ ಯೋಗಿಗಳಿಂಗೆ ನೃಪ ನಿರ್ಮಲ ಸುನಿಶ್ಚಿತಯೋಗವಿದೆಲಾ ಜಲಜ 
ನಾಭನ ನಾಮಕೀರ್ತನವೆಂದನಾ ಮುನಿಪ (ನಿಭಾಗ. ೨-೧-೧೭). 

[ಸಂ. (ಆ- + ಕುತಃ * ಭಯ))] 
ಅಕುತೋಭಯನಿವಾಸೆ (ನಾ). ಮೋಕ್ಟಸ್ಥಾನ: ಖಟ್ವಾಂಗಾಖ್ಯವರ 
ರಾಜರುಷಿ .. . ಅಕುತೋಭಯನಿವಾಸವ ಬೆರಸಿ ನಿಜಸುಖಪೂರ್ಣನಾ 
ದನು (ನಿಭಾಗ. ೨-೧-೧೯). [ಅಕುತೋಭಯ + ನಿವಾಸ] 
ಅಕುಪಿತ (ಗು). ಕೋಪಿಸಿಕೊಂಡಿಲ್ಲದ. [ಸಂ] 
ಅಕುಪ್ಯ (ನಾ). ಹೀನವಲ್ಲದ ಲೋಹ; ಚಿನ್ನ ಅಥವಾ ಬೆಳ್ಳಿ. [ಸಂ] 
ಅಕುಲ (ಗು). ಕುಲವಿಲ್ಲದ ; ಹೀನಕುಲದ. [ಸಂ.] 
ಅಕುಲಜ (ನಾ). ಸತ್ಯುಲದಲ್ಲಿ ಹುಟ್ಟಲ್ಲದವನು ; ಹೀನಕುಲದ 
ವನು : ಕುಲಜನಾಗಲಕುಲಜನಾಗಲಿ ಜಲರುಹಾಕ್ಷನ ನಾಮಕೀರ್ತನ 
ಜೊಳಗೆ ಬದುಕುವನಾವನಾತನೆ ಸುಕೃತಿಯೆಂಬವನು (ಕುವ್ಯಾ ಉ. 
೩-೧೨೩). ([ಸಂ.1 
ಅಕುಲೀನೆ (ನಾ). ೧. ಸತ್ಯುಲದಲ್ಲಿ ಹುಟ್ಟಿಲ್ಲದವಳು; ಹೀನಕುಲ 
ದವಳು. ೨. ಭೂಮಿಯ ಸ್ಪರ್ಶವಿಲ್ಲದವಳು. ೧,೨: ಮಲಯ 
ಮೇಖಲೆಯಂತೆ ಚಂದನಪಲ್ಲವಾನತಂಸೆಯುಂ ... ದಿವ್ಯಕಾಂ ತೆ 
ಯಂತಕುಲೀನೆಯುಂ . .. ಯಕ್ಷಾಧಿಪಲಕ್ಷ್ಮಿಯಂತಳಕೋದ್ಭಾಸಿಯೆನಿಸಿ 
ದೇಆಂಜವ್ವನೆಯ ರೂಪಾತಿಶಯಮನೆಮೆಯಿಕ್ಕದೆ ಶೂದ್ರಕಂ ನೋಡುತ್ತ 
ಮತಿವಿಸ್ಮಿತಚಿತ್ತನಾಗಿ (ಕಾದಂಪೂ. ೪೯). 

[ಸಂ. ಅಕುಲೀನಾ (ಅ- ಕುಲೀನಾ; ಆ- ಕು ಲೀನಾ)) 


35 


45 


ಅಕ್ಕ 


| ಅಕುಶಲ (ಗು). ೧. ಕೌಶಲವಿಲ್ಲದ. ೨. ಅಮಂಗಳವಾದ [ಸಂ.] 


ಅಕೊಪಾರೆ(ನಾ).೧. ಸಮುದ್ರ. ೨. ದೊಡ್ಡ ಆಮೆ. ೩. ಆದಿಕೂರ್ಮ. 
೪. ಸೂರ್ಯ. ೫. ಕಲ್ಲಿನ ಮೊರಡಿ; ಬಂಡೆ. [ಸಂ.] 
ಅಕೊಬಾರ (ನಾ). - ಅಕೂಪಾರ ೧: ಈ ಬಹಳ ರತ್ನರಾಜದಕೂಬಾರಾ 
ವೃತಧರಿತ್ರಿಯಾ ಕೃತಿರತ್ನಕ್ಕೇಬೆಲೆಯೆನಿಸಿದುದೆನೆ (ಲೀಲಾವ. ೧೪-೧೪೫). 
(ಸಂ. ಅಕೂವಾರ] 
ಅಕೃತ (ಗು). ೧. ಮಾಡಲ್ಪಡದ ; ಮಾಡಿಲ್ಲದ. ೨. ಕೃತಕವಲ್ಲದ. 
(ನಾ). ೩. ಸಿದ್ಧವಾಗಿಲ್ಲದ ಅಡಿಗೆ. ೪. ಲೋಹದ ಅದಿರು ಮುಂತಾ 
ದವು. [ಸಂ.] 
ಅಕೃತಕ (ಗು). ಕೃತಕವಲ್ಲದ; ಸ್ವಾಭಾವಿಕವಾದ. [ಸಂ.] 
ಅಕೃತ್ಯ (ಗು). ೧. ಮಾಡಲು ಯೋಗ್ಯವಲ್ಲದ. (ನಾ). ೨. ಕೆಟ್ಟ 
ಕೆಲಸ. [ಸಂ.] 
ಅಕೃತ್ರಿಮ (ಗು). ೧. ಮಾಡಿ ದ್ವಲ್ಲದ; ಕೃತಕವಲ್ಲದ; ಸಹಜ. 
೨. ಮೋಸವಿಲ್ಲದ; ನಿಷ್ಕ ಪಟವಾದ; ನಿರ್ವಂಚನೆಯಾದ. [ಸಂ.] 
ಅಕೃಷ್ಟ (ಗು). ಉಳದ ; ಬೇಸಾಯ ಮಾಡದ. "ಅಕೃಷ್ಣ ಪಚ್ಯ' 
ಪರಾ. [ಸಂ.] 
ಅಕೃಷ್ಟಪಚ್ಯ (ಗು). ಉತ್ತು ಬೇಸಾಯ ಮಾಡದೆ ಬೆಳೆಯನ್ನು 
ಕೊಡುವ (ಭೂಮಿ) : ಕಲ್ಪವೃಕ್ಷಪರಿಕ್ಷಯದೊಳ್‌ ಪ್ರಜಾಜೀವನೋ 
ಪಾಯಹೇತುಗಳಕೃಷ್ಟಪಚ್ಛಂಗಳಾಗಿ (ಆದಿಪು. ೯-೩೨ ವ); ಮದನ 
ಶ್ಲೇತ್ರಮಕೃಷ್ಣ ಪಚ್ಕಮಿದು ಕಣ್ಟೇಟಕ್ಕ ನಾಯಾಸಲಬ್ಬಿ ೬ ೬ ಎನೆ ಚೆಲ್ವ 
ದತ್ತು ಚಂದ್ರಾತಪಂ (ಮಲ್ಲಿಪು. ೭-೮೫). 
[ಸಂ. ಅಕೃಷ್ಟಪಚ್ಯಾ (ಅಕೃಷ್ಟ + ಪಚ್ಯಾ)] 
ಅಕೃಷ್ಣ ಕರ್ಮ (ನಾ).೧. ಕಳಂಕವಿಲ್ಲದ ಕೆಲಸ; ಒಳ್ಳೆಯ ಕೆಲಸ. 
೨. ಕೆಟ್ಟ ಕೆಲಸವನ್ನು ಮಾಡದವನು; ಪಾಪ ಮಾಡದವನು: 
[ಸಂ. ಅಕೃಷ್ಣಕರ್ಮನ್‌ (ಅಕೃಷ್ಣ * ಕರ್ಮನ್‌)] 
ಅಕೊ "ಅದೆಕೊಳ್‌? ನೋ. 
ಅಕ್ಕ, ಅಕ್ಕ, ಅಕ್ಕಳ್‌ (ನಾ). ೧. ಹಿರಿಯ ಸಹೋದರಿ: ತಮ್ಮ 
ಕೃನಂ ಕಾಣಲ್‌ ಪೋದಾತಂ (ಪಂ ಸ ಭಾ. ೮-೫೮ ವ); ತಮ್ಮಕ್ಕನತ್ತಿಮ 
ಬ್ಬೆಯಲ್ಲಿಗೆ ಗುಂಡಮಬ್ಬೆ ಬಂದು (ಅಜಿಪು. ೧-೪೬ ವ); ಆತನ ಅಕ್ಕ ಸಿರಿ 
ಯಬ್ಬೆ ಪರಲೋಕವಿನೆಯಂ ಮಾಡಿ (ಎಕ. ೫111, ಸೊರಬ. ೪೬-೬; 
1008); ಹಿಂಗದೆಯಕ್ಕೆ ತಂಗಿಯರ ಮೆೇೇಳದಲಿ ಪುರಾಂಗನಾಜನವೈದಿ 
ದುದು (ಕಂನವಿ. ೨೧-೨೨); ಅಕ್ಕನ ಹಗೆ ಭಾವನ ನಂಟು (ಗಾಜಿ); ಆಕ್ಯನ 
ಬಂಗಾರವಾದರೂ ಅಕ್ಕಸಾಲೆ ಬಿಡ (ಗಾದೆ). ೨. (ಗೌರವಾರ್ಥದಲ್ಲಿ) 
ಹೆಂಗಸು: ಗಾಂಧಾರಿವೆಸರಿನಕ್ಕಂಗಳು ತಾಂ (ಪುಣ್ಯಾಸ್ರ. ೨-೪೬); 
ಮನೆಯೊಳಗಕ್ಕಂದಿರನುವೆ (ಜಯ ಕಾ. ೧-೨೦). ತಿ. ಹೆಂಗಸರನ್ನು 
ಸಂಬೋಧಿಸುವಾಗ ಸರ್ವಸಾಧಾರಣವಾಗಿ ಉಪಯೋಗಿಸುವ 
ಮಾತು (ಅವ್ವ, ಅಮ್ಮ ಎಂಬಂತೆ) : ಅಕ್ಕ ಪೇಟಾರೊಳಿಂ ನುಡಿವೋ 
ಬೇಸಜಂ (ಆದಿಪು. ೩-೩೧) ; ಲತಾಂಗಿ ನೊಂದಿನಿಸುಮಲ್ಲಿರದಕ್ಕನ ಬರ್ಪ 
ಬಟ್ಟಿಯಂ ನೋಡುವಮೇಟಮೆಂದು (ಕಾದಂಉ. ೯೫); ಅಕ್ಕ ನಿನ್ನಂ 
ತಾರೀ ಜಗದೊಳಡಬಲ್ಲರ್‌ (ಧರ್ಮಾಮೃ. ೫-೯೮) ; ಬನ್ನಿರೆ ಅಕ್ಕಗಳು, 
ಹೋಗಿರೆ ಆಲದ ಮರಕ್ಕೆ ! (ಬಸವ. ೫೬೨); ಅಕ್ಕ ಕೇಳವ್ವ ಅಕ್ಕಯ್ಯ 
ನಾನೊಂದ ಕನಸ ಕಂಡೆ (ಮಹದೇ. ೧೫-೨); ತರಳೆ ನಿನ್ನಂ ನಂಬಿ 
ಹೋದಪೆವಕ್ಕ ಚೆನ್ನಕ್ಕ (ಬಸಪು. ೧೪-೩); ಅಕ್ಕ ಬಪ್ಪೆನು ಬಿಡು ಸೆಜಗ 
(ಭರಚ, ೩೬-೩೫). ೪. ಹೆಂಗಸಿನ ಹೆಸರಿನ ಕೊನೆಯಲ್ಲಿ (ಅವ್ವ, 
ಅಮ್ಮ ಎಂಬಂತೆ) ಸೇರುವ' ಮಾತು: ಉದಾ--ನಂಬಿಯಕ್ಕು, 
ಮಹದೇವಿಯಕ್ಕು, ರಾಮಕ್ಕ. ೫ ಅಪೂರ್ವವಾಗಿ ಗಂಡಸರ 


ಅಕ್ಕ 


ಹೆಸರಿನ ಕೊನೆಯಲ್ಲಿ ಸೇರುವ ಮಾತು: ಮಾರಕ್ಕ ಅರಸರ್‌ ಬನಮಾ 
(ವಾ)ಸಿ ಪನ್ನಿಚ್ಛಾಸಿರಮನಾಳೆ (ಎಇ. ೪1, ೧೬೩-೧; 780). ಅಕ್ಕೆ : 
೧. ಬೆರಲ್ಲಳೊಪ್ಪಿರ್ಮುವಾಯಕನಂಘಿಯುಗಳ ಪಲ್ಲವದಿ (ಮೋಹತ. 
೨೩-೧೪). (ಮೋಹತೆ. ೧೩-೩೬, ೨೪-೧೯, ೨೫-೫, ೩೧-೨೧, ೩೩-೫೨, 
೩೩-೬೩4, ೪೦-೨೬ ನೋ) ಆ + ಅಕೆ- ಆಯಕ; ನಿರುತದಿಂದ 
ವರು ಶುಚಿಯಾಗಿ ಹಾಸುತಲಾಯಕನ ಕುಳ್ಳಿರಿಸಿ ಬಳಿಕ್ಕಂ (ಪ್ರಭು ಪು. 
೮-೬೬) ; ಮುಪ್ಪೊಳಲ ಜೈಸಿದೆ ಸದಾಶಿವನ ಪತ್ನಿಗಂತಃಕರಣದನ್ನೆಯಾ 
ಯಕನೆನಿಪ್ಪು ದನುದಾಹರಿಸುವಂತೆ (ಸೌಂದಪು. ೧೩-೪೦) [ಈ * ಆಕ 
ಇ ಈಯಕ,. ಅಕ್ಕಳ್‌ : ೧. "ಅಕ್ಕಳ್ಮಗ? ಪರಾ. ೨. : ಸೂಳೆಯರ 
ನೆಗಟಕ್ತಿ ನಾಡೆ ತನಗಲಕ್ತಿ ದಲಕ್ಕಳೆ ಸೂಳೆಯಾಗಳೇ (ಸಂಪಭಾ. ೪-೯೪) ; 
ಕೊಂತಿಮಾದೇವಿಗಮೊಂದುತ್ತರಮಾದಳ್‌ ಕರ್ಣಂಬೆತ್ತಕ್ಕಳೆ [ಪಾಠಾಂ. 
ಕೃನೆ, ರ್ಕಳೆ] (ಸಂಪಭಾ. ೧೨-೧೨೫). ಔ ಬಹುನ. ಅಕ್ಕಂಗಳ್‌, 
ಅಕ್ಕಗಳು, ಅಕ್ಕಂದಿರ್‌, ಅಕ್ಕದಿರು, ಅಕ್ಕನವರು ಇತ್ಯಾದಿ. 
ಗೌರವವನ್ನು ಅಥವಾ ಪ್ರೀತಿಯನ್ನು ತೋರಿಸುವಾಗ ಅಕ್ಕಚ್ಚಿ, 
ಅಕೃಣ್ಣಿ, ಅಕ್ಕಮ್ಮ, ಅಕ್ಕಯ್ಯ, ಅಕ್ಕವ್ವ ಮುಂತಾದ ಸಮಾಸ 
ರೂಪಗಳೂ ಉಂಟು. 

ಅಕ್ಕ ತಂಗಿಯ ಕಲ್ಲು - ಜೊತೆಜೊತೆಯಾಗಿರುವ ಎರಡು ಕಲ್ಲು 
ಗಳು. ಇವುಗಳಲ್ಲಿ ಒಂದು ದೊಡ್ಡದು, ಒಂದು ಚಿಕ್ಕದು. ಅಕ್ಕ 
ತಂಗೆಯ ಕಟ್ಟಿ - ಜೋಡಿಜೋಡಿಯಾಗಿರುವ ಕಟ್ಟಿಗಳು. ಇವು 
ಗಳಲ್ಲಿ ಒಂದು ದೊಡ್ಡದು, ಒಂದು ಚಿಕ್ಕದು: ಈಶಾನ್ಯದಲು ಅಕ್ಕ 
ತಂಗೆಯ ಕಟ್ಟಿಯ ಒಳಗೆರೆಯೊಳಗಣ ಗುಡ್ಡದ ಪಡುವಣ ಕೋಡುಗಲ್ಲೇ 
ಗಡಿ (ಎಕ. ೪11, ಶಿವಮೊ. ೭೧-೩೭ ; 1431). 

[ದೇ. ॥ ತಮಿ. ಆಕ್ಕಾ, ಅಕ್ಕೈ, ಅಕ್ಕನ್‌, ಆಕ್ಕಾಳ್‌ ; ಮಲ. ಅಕ್ಕ ; 
ತುಳು. ಅಕ್ಕ, ಅಕ್ಕೆ ; ಕೊಡ. ಅಕ್ಕೆ ; ತೆಲು. ಅಕ್ಕ; ಕೋಲಾ. ಅಕ್ಕಾ 
ಬಾಯೀ; ತೊಡಿ ಅಕ್ಕಾ, ತಳಾ 1 ಸಂ. ಅಳ್ಳ್ರಾರ ತಾಯಿ, ಅರ್ಕಾಐ 
ಜೈೇಷ್ಠಭಗಿನಿ ; ಪ್ರಾ. ಆಕ್ಕಾ ಸಹೋದರಿ] 

ಅಕ್ಕ (ನಾ). ಐನಶಿ ಎಂಬ ) ಮರ: ಅಕ್ಕ (ಐನಶಿ) - ಮಧ್ಯಮ ಆಕಾ 
ರದ್ದು ; ಕಟ್ಟಿಗೆ ಮಿಂಚುಳ್ಳ ಹಳಗಿ; ಅದರಿಂದ ಹರಿವಾಣಗಳನ್ನು 
ಮಾಡುವರು (ಕಭಾಗೆ. ೩೫). [?] 
ಅಕ್ಕೆಕ್ಕೆ (ಅ). ದುಃಖವನ್ನು ಸೂಚಿಸುವ " ಅಯ್ಯಯ್ಯೋ? ಎಂಬ 
ಅರ್ಥವುಳ್ಳ ಶಬ್ದ: ಚಿಕ್ಕವಂ ಕಂಬನಿಗಳುಗುತಿರೆ ಬಿಕ್ಕಿಬಿಕ್ಕಿ ಯಳುತ್ತ 
ಹೋ ಅಕ್ಕಕ್ಕ ಯೆನುತಂ ಬಟ್ಟಿಲಂ ಕೈಯಿಂದೆ ಮುಚ್ಚುತ (ಬಸಪು. ೫೦-೭). 
le ಕ ಅಕ್ಕೈ) 
ಕ್ಕೆ 1೨). ನಟ್ಟ ಫೆ; ಹಿಂದು ಮುಂದೆ ನೋಡದೆ (ಉಕ): ಸುಖ 
ಬ ತ ಚಿಕ ಮನೆಯೊಳಗೆ ಅಕ್ಕಕ್ಕನೆ ಹೋಗಲಾರದೆ 
ಅವಳು ನಿಂತಿದ್ದಳು (ಮುಳ್ಳುಬೇ. ೪). [?) 
ಅಕ್ಕಚ್ಚಲು (ನಾ). - ಅಕ್ಳಿಗಂಜಿ ೧. "ಅಕ್ಕಿಗರ್ಚು' ಪರಾ. 
[ಆ ಅಕ್ಕಿಗರ್ಚು, * -ಅಲು (< ಆಲ್‌) 
ಅಕ್ಕಚ್ಚಿ (ನಾ). ಅಕ್ಕನನ್ನು ಪ್ರೀತಿಯಿಂದ ಅಥವಾ ಗೌರವದಿಂದ 
ನಿರ್ದೇಶಿಸುವ ಮಾತು. [ಅಕ್ಕ * ಅಚ್ಚೈ. ॥ ತನಿ. ಅಕ್ಕೈಚ್ಚಿ] 
ಅಕ್ಕಚ್ಚು "ಅಕ್ಕಿಗರ್ಚು' ನೋ. 
ಅಕ್ಕಚ್ಚುನೀರು (ನಾ). ಅಕ್ಕಿಯನ್ನು ತೊಳೆದ ನೀರು: ಅವಳಿದ್ದರೆ 
ಆಕ್ಕಚ್ಚುನೀರನ್ನಾದರೂ ಅಮೃತವೆಂದೆಣಿಸಿ ಕುಡಿಯಬಲ್ಲೆನೆಂದೆ 
(ಸೀತಾರ. ೯). [ಅಕ್ಕಚ್ಚು (< ಅಕ್ಕಿಗರ್ಚು) * ನೀರು (ಆ ನೀರ್‌); 
ಅಕ್ಕೆಜ್ಯ "ಅಟ್ಟಿಜ್ಯ) ನೋ. 
ಅಕ್ಕೆಜ್ಯ (ನಾ). ೧. ಭಯಮಿಶ್ರಿತವಾದ ಆಶ್ವ 


ಯ್ಯ; ಬೆರಗು; 


೫೬ 


25 


30 


ಅಕ್ಕಟ 


ಆಶ್ಚರ್ಯ; ಸೋಜಿಗ: “ಅಕ್ಕಜಮೆಂದು ಸೋಜಿಗದೊಳ್‌? (ಕರ್ಣಾನಿ. 
೯೦); ಮಕ್ಕಳು ಪುಟ್ಟಿದ ಪದದೊಳು ಬೆಕ್ಕಸನಟ್ಟರ್ದ ಮರ್ತ್ಯರಂ ಕಂಡಾ 
ಗಳ್‌ ಚೆಕ್ಕೆ ನೆಯವರ ಹೃದಯದೊಳಿರ್ದಕ್ಕಜಮಂ ಕಳೆದು ಕೀರ್ತಿಯಂ 
ಪ್ರಕಟಸಿದಂ (ಪುಣ್ಯಾ ಸ್ರ. ೧೦-೧೦) ; ಬಿಲುಜೇವೊಡೆಯ ರವದಕ್ಕಜದ 
ಕಾಲಾಳೊದಗಿತು (ಕುವ್ಯಾಶ. ೨-೪) ; ತನು ರೋಮದಿಕ್ಕೆಯೊಳನಂತಶತ 
ಕೋಟಬ್ರಹ್ಮಾಂಡಂಗಳಕ್ಕಜಮೆನಲ್‌ ತಾಳ್ವರುಂಟಿ (ನಂದೀಮಾ.೧೦-೫೦). 
೨. ಆಧಿಕ್ಯ; ಅತಿಶಯ: ಅಕ್ಕಜದ ಶೋಕಾಗ್ನಿಯಿಂ ನೊಗಂ ಬಾಡು 
ತಿರೆ (ಮನುಚೋ. ೨೧೯-೨೧) ; ಶಕ್ರ ಮಾಡಿದ ಕೃತ್ಯವನು ಮುನಿಶಕ್ರ 
ವಂದಿತನಜಕಿದು ವಿಸ್ಮಯದಕ್ಕ ಜವು ತಾನಿಲ್ಲದೇ ತನ್ನೊಳಗೆ ನಸುನಗುತ 
(ನಿಭಾಗ. ೧೧-೮-೧೫). ೩. ಪ್ರೀತಿ: ದ್ವಿಜನಿಕರಂ ಧೌತವನಕ್ಕಜದಿಂ 
ಮೇಲ್ಬಿಡಿದು ಪೋಪ ತೆಜದಿಂದಾಗಳ್‌ ದ್ವಿಜನಿಕರಂ ಧಾತವನಕ್ಕಜದಿಂ 
ಮೇಲ್ಪಿಡಿದು ಪೋದುದೀಕ್ಷಿಸೆ ಭೂಪಂ (ನಳಚಂ. ೫೨೯) ; ಮಕ್ಕಳಿಲ್ಲ 
ತ್ರಿವರ್ಗಸಾಧನದಕ್ಕ ಜದ ಭಾಮಿನಿಯುಮಿಲ್ಲ (ನಿಭಾಗ. ೧೧-೧೩-೬೪) ; 
ಆಕ್ಸ್‌ ಜವ ಮಾಡದಿರಿವಂ ನಿನ್ನ ಮೈವಳಿಗೆ ತಕ್ಕ ನಲ್ಲಂ... ಎಂದು... 
ಆವಳ ದೂತಿಕೆ ಸಜ, ಬೂಸಿಯತೊಗಳೂ. ಲು (ಜೈ ಮಿಭಾ. ಷ್‌ 
(2. 1 ತೆಲು, ಅಕ್ಕಜಮು - ಆಶ್ಚರ್ಯ; ಕುಣ. ಅಕಜಕ ಆವ 
ಭಯಾಶ್ವರ್ಯಗಳಿಂದ ಮೂಕನಾಗು] 
ಅಕ್ಕ ಜಂಗೊಳ್‌, ಅಕ್ಕಜಗೊಳ್‌ (ಕ್ರಿ). ಆ ಶ್ಚರ್ಯಹೊಂದು; 
ವಿಸ್ಮಯಪಡು : ಎಕ್ಕಟಗನಿರವಿಂಗೆ ಮೂಜಗವಕ್ಕಜಂಗೊಳಲೆಸೆದನನು 
ಪಮಯೋಗನಿಷ್ಮೆಯಲಿ (ನಿಭಾಗ. ೫-೬-೧೪) ; ಅಕೂಪಾರದ ಬೆಡಗ 
ನೀಕ್ಷಿಸಿ... ಸೀತಾರಾಮನಕ್ಕಜಂಗೊಂಡೊರೆದನ್‌ (ಶ್ರೀರಾಮ. ೩-೩೧). 
ಅಕ್ಕೆ ಜಗೊಳ್‌: ರೂಢಿಗಚ್ಚರಿಯಾದ ಬಾಲಕ್ರೀಡೆಗಕ್ಕಜಗೊಂಡು 
(ಪ್ರಭುಲೀ. ೬-೩೪) ; ಠಕ್ಕು ಮಾಯಾತನಕಕ್ಕಜಗೊಂಬೆನೊ . . . ಸಿರಿ 
ವಿಜಯವಿಠಲ (ನಿದಾಕೃ. ೧೫೫-೩). [ಅಕ್ಕಜ್ಯ + ಕೊಳ್‌] 
ಅಕ್ಕ ಜಂಬಡು (ಕ್ರಿ). - ಅಕ್ಕಜಂಗೊಳ್‌ : ವರಮುನಿಪ ನೋಡಿದಾ 
i ಸ್ಫಟಿಕಮಯ ಭಿತ್ತಿ ಯೊಳು ಸ್ಫು ರಿಸುತೊಪ್ಪಿರ್ಪ ಬೆಳ್ಳುಪ್ಪರಿಗೆಗಳನೆಂದು 
ಕರಮಕ್ಕ ಜಂಬಟ್ಟ ದಾವ ಹಟ ಹೋಯ ಸತು ಹರ್ಷನು 
(ರಾಘಚ. ಸ [ ಅಕ್ಕಜ್ಯ + ಪಡು] 
ಅಕ್ಕ ಜಂಬೊರೆ (ಕ್ರಿ). ಆಶ್ಚರ್ಯದಿಂದ ಕೂಡಿರು (?): ಮುಂಬರಿದು 
ಮೊಲಿ ತದಂಭ್ರಯ ರೇಣುವಕ್ಕ ಜಂಬೊರೆಯದ ರಕ್ಕೆ ಪೊಟ್ಟಿನಿಸಿರಲೈ 
(ಪುಷ್ಪಪು. ೩-೯೮). [ಅಕ್ಕಜ್ಯ + ಪೊರೈ] 
ಅಕ್ಕಜಂಮಿಗು (ಕ್ರಿ). ಆಶ್ಚರ್ಯ ಹೆಚ್ಚಾಗು: ಲಕ್ಕ ಸಂಖ್ಯೆಯ ಪೊನ್ನ 
ರಾಸಿಗಳುಕ್ಕುತಿರೆ ಬಿಜ್ಜಳನು ನೋಡುತ ಬೆಕ್ಕಸಂಬಟ್ಟಕ್ಕಜಂಮಿಕ್ಕಲುಗಿ 
ಸುತ ಶಿರವ (ಬಸಪು. ೫-೬೧). [ಅಕ್ಕಜ್ಞ *ಮಿಗು] 
ಅಕ್ಕಜಗೊಳ್‌ "ಅಕ್ಕಜಂಗೊಳ್‌' ನೋ. 
ಅಕ್ಕಜಮೆಯ್ನು (ಕ್ರಿ). = ಅಕ್ಕುಜಂಗೊಳ್‌ : ಭೂಪಾಲ ಜಗತ್ಪಾಲಂ 
ಕೇಳ್ದವನಾ ಪೊಗಸಿನೊಳೆ ಕರಸಿ ಮುನ್ನವೆ ಬರೆದಾ ಪರಿಯೆಂ ತಾನಾಗಳೆ 
ಬರೆಯಿಸಿಯಕ್ಕ ಜಮೆಯ್ದಿ ದನು (ಜಯಕಾ. ೧೨-೭೧). 
[ಅಕ್ಕಜ್ಯ * ಎಯ್ದ್ಯು] 


40 ಅಕ್ಕಜವಗೆ (ನಾ). ಆಶ್ಚರ್ಯಕರವಾದ ರೀತಿ: ಜಿಕ್ಕಸದೊಳಾಲಿಸಿತೊ 


ಅಕ್ಕಜವಗೆಗೆ ತೆಕ್ಕನುಕ್ಕಿದಾನಂದದೊಳ್‌ ತೇಲಿ ಸುಗ್ರೀವಭಟಸಮಿತಿ 
(ಶ್ರೀರಾಮಾ. ೫೩೨-೧೨೦). [ಅಕ್ಕಜ್ಯ * ಬಗ) 
ಅಕ್ಕಜೋಗಿಗಿಡ (ನಾ). ಒಂದು ಗಿಡ (ಮೈ ಗಿ. ೫೮-೧೧೭೨). 
[ಅಕ್ಕಜೋಗ್ಳಿ + ಗಿಡ (ಆ ಗಿಡು)] 


45| ಅಕ್ಕಟ, ಆಕಟ್ಕ ಅಕಟಾ, ಅಕ್ಕಟಾ (ಅ). ೧. ವಿಷಾದವನ್ನು ಸೂಚಿ 


ಸುವ, "ಅಯ್ಯೋ? ಎಂಬ ಅರ್ಥವುಳ್ಳ, ಶಬ್ದ: “ಅಕ್ಕಟ ವಿಷಾದೇ? 


ಅಕ್ಕಟಾ 


(ಭಾಷಾಭೂ. ೨೫೪) ; ದಯೆಯಿಂದಕ್ಕೆಟ ಅಯ್ಯೋ ಎಂದು (ವಡ್ಡಾರಾ. 

ಅರಗಿನ ಮನೆಯೊಳ್‌ ಘಾರಡನರುಂಡವು. ದರಕ್ಕ ಟಯ್ಯೊ | 
(ಸಂಸಭಾ. ೩-೭) ; ಪಂಚಪಾಂಡವರೆ ಶಿರಂಗಳಂ ನೆಆಿ ನಿಚಾರಿಸದಕ್ಕ ಟಿ 
ಕೊಂಡುಬರ್ಪುದೇ (ಗದಾಯು. ೯-೩೩). "೨. ಆಶ ಶ್ಚರ್ಯವನ್ನು ಸೂಚಿ 
ಸುವ ಶಬ್ದ : “ಅಕ್ಕಟಮೆಂದೆನಲ್ಕೆ ಬಿಸವಂದದೊಳ್‌ 3 (ಕರ್ಣಾನಿ. ೫೦); 
“ಅಕ್ಕ ಟಯಿನಿಪ್ಪುದಾಶ್ಚರ್ಯಪದಾ ೫ (ಚತುನಿ. ೧೦೨) ; ಅಕ್ಕಟ ಸಗ್ಗ 
ಮಿದಿರಂ ಬಂದುದು (ಪಂಚತಂ. ೧೫೭-೭). ೩. ಅಸೂಯೆಯನ್ನು 
ಸೂಚಿಸುವ ಶಬ್ದ (ಚತುನಿ. ಕಿ. 1, ೮೬). ಅಕಟಿ: ೧. ಆ ಯೆಡೆಗೆ 
ಬಂದನಕಟಿಂದು ತಡವರಿಸಿ (ಧರ್ಮಾಮೃ. ತೀರಿತಿನ್ನೇನಕಟ 
ಪಾಂಡವವೀರರುಬ್ಬಟಿ . .. ಆಕಟನ್ನಾರು ಕಾವವರು (ಕುವ್ಕಾ ದ್ರೋ. 
೩-೫೮). ೨. ನುಸಿಗಳೌಕಿದರಕಟ ದಿಗ್ಗಜ ಘಸಣಿಗೊಂಬುದೆ(ಕುವ್ಯಾದ್ರೋ. 
೧೦-೫೦). ಅಕಾ: ೧. ಸೂಆಕ ಹೋದುದು ನಗರಿ ಖಳರಿಗೆ pl 
ದರು ಪಟ್ಟಣವನಕಟಾ ಕಾಣುಮದ್ಧಿಗೆ ಹೋಹುದೇ ಕೈಮಸಕ (ಕುವ್ಯಾಕ. 
೧-೮). ಅಕ್ಕಬಾ: ೧. “ಅಕ್ಕಟಾ ಎನೆ ಖೇದಂ? (ಕವಿಕಂ. ೧೯೦); 
ಬೆಳ್ಳಾದಪನಕ್ಕಟಾ ಖಚರಂ (ಅದಿಪು. ೨-೩೫) ; ನಲಿದು ಪೂಜಿಸಲೀಯ 
ನಕ್ಕಟಾ ಸಂಗಮಂ (ಬಸರ. ೫-೪). ಔ ಈ ಶಬ್ದಗಳನ್ನು ದ್ವಿರುಕ್ತಿ 
ಯಾಗಿ ಬಳಸುವುದೂ ಉಂಟು : ಅಕಟಕಟಾ ಶಿವ ನಿನಗಿನಿತು ಕರುಣ 
ವಿಲ್ಲ (ಬಸವ. ೬೪) ; ಇಕ್ಕಿದಿರಲಾ ರಾಜಪುತ್ರರನಕ್ಕಟಕಟಾ ಸ್ವಾಮಿದ್ರೋ 
ಹರು ಹೊಕ್ಕ ಮನೆ ಹಾಳಹುದಲಾ (ಕುವ್ಯಾದ್ರೋ. ೫-೮೦) ; ವ್ಯರ್ಥವಾ 
ಯ್ತಕಟಕಟ ಜನ್ಮ (ತೊರರಾ. ೧-೪-೨) ; ಅಕಟಕಟಾ! ಕಣ್ಣಿಲ್ಲದೆ ಇರು 
ವುದು ಬಹು ಕಷ್ಟ (ಮುಂಬಯಿ. ೩-೯೦). 

[ಜೀ. ॥ ತಮಿ. ಅಕ್ಕಟ; ತೆಲು. ಆಕಟ, ಆಕಟಾ, ಆಕ್ಕಟ, ಅಕ್ಕಟಾ; 

ತುಳು. ಅಕಟಕಟ] 

ಅಕ್ಕಟಾ "ಅಕ್ಕ? ನೋ. 

ಅಕ್ಕಟಕೆ (ನಾ). ಉತ್ಕಟವಾದ ಆಸೆ (?) : ಒಕ್ಕಲನೆಂತುಂ ರಕ್ಷಿಸು 
ವಕ್ಕಟಕೆ(ಪಾಕಾಂ. ಟ]ಯನುಳ್ಳ ಭೂಮಿಪಾಳಕನೆಂತುಂ ಒಳ್ಳೆ ಲಕೆಯ್ಗಳಿ 
ಗೆಆಗುನ ಒಳ್ಳಿಗಳಂ ಕನಣೆಗೊಂಡು ಕಾಯಲೆವೇಡಾ (ಸಮಪ. ೧೪-೮೨). 

[ಜು ಅಟ್ಟು? ॥ ತೆಲು, ಅಕ್ಕಟಕಎ ಕನಿಕರ, ದಯೆ] - 

ಅಕ್ಕಟೆ (ಅ). ಶ್ರಮವಿಲ್ಲದೆ; ಬಿಟ್ಟಿಯಾಗಿ: ಅಕ್ಕಟಿ ಬಂದ ದುಡ್ಡು 
ಪುಕ್ಕಟಿ ಹೋಯಿತು (ಮರಮ. ೪೪); ಅವರ ತೋಟ ಹೋದರೆ "ಅಕ್ಕಟಿ' 
ಬಂದದ್ದು ಎನ್ನುತ್ತ (ಮರಮ. ೪೪). [ಸಂ. ಅಕಷ್ಟ?] 

ಅಕ್ಕಡ್ಕ "ಅಕ್ಬಡ' ನೋ. 

ಅಕ್ಕಡ್ಕ (ನಾ). ಹರಿಗೋಲು : 
೨೪-೮-೨೯೯). [?] 

ಅಕ್ಕಡ್ಕ (ನಾ). ಕಿರುನೆಲ್ಲಿ (ಓಷಧಿ. ೨). [1] 

ಅಕ್ಕಡಿ, ಅಕಡಿ (ನಾ). ೧. ಹೊಲದಲ್ಲಿ ಮುಖ್ಯವಾದ ಬೆಳೆಯ 
ಎರಡು ಸಾಲುಗಳ ನಡುವೆ ಇತರ ಧಾನ್ಯಗಳನ್ನು ಬೆಳೆಯುವುದ 
ಕ್ಕಾಗಿ ಮಾಡಿರುವ ಉಕ್ಕೆಯ ಸಾಲು. ೨. (ಅಕ್ಕಡಿ ಸಾಲಿನಲ್ಲಿ 
ಬಿತ್ತುವ) ತೊಗರಿ, ಅಲಸಂಜೆ, ಹೆಸರು, ಹುರುಳಿ ಮುಂತಾದ 
ಚಿಲ್ಲರೆ ಧಾನ್ಯಗಳು ; ಚಿಲುವಾನ ಧಾನ್ಯಗಳು : ಬಿಳಿ ಜೋಳದಲ್ಲಿ 
ಯಾದರೂ ಕುಸುಬಿಯ ಅಕ್ಕಡಿಯನ್ನು ಹಾಕಬೇಕು (ಕೃಷಿಪ್ರ. ೮೧) ; 
ಜೋಳದೊಳಗೆ ತೊಗರಿ ಹೆಸರು ಅಲಸಂದಿ ಹುರುಳಿ ಪುಂಡಿ ಇವುಗಳ 
ಅಕ್ಕಡಿಗಳನ್ನು ಹಾಕುವರು (ಮುಂಬಯಿ. ೫-೧೯೬). ೩. ನಾಲ್ಕು ಸಾಲು 
ಬೆಳೆಯನ್ನುಳ್ಳ ಭೂಮಿಯ ಅಗಲ. ಇದರಲ್ಲಿ ಎರಡು ಮುಖ್ಯ 
ಧಾನ್ಯದ ಸಾಲುಗಳ ನಡುವೆ ಎರಡು ಅಕ್ಕಡಿ ಸಾಲುಗಳಿರುತ್ತವೆ 
(ಉಕ) : ಧೀರ ಹೌದೋ ರಾಯಿನಾಯಿಕಾ ಹಾರಿ ಹನ್ನೆರಡಕ್ಕಡಿ 


೧೫೭-೪) ; 


೨-೫೫); 


“ ಅಕ್ಕಡ - ಹರಿಗೋಲು ” (ಶರಸಾ. 


| 


10 


ಹ 


5 


N 


95 


40 


45 


ಅಕ್ಕದಾಮ 


ಜಿಗದಾ (ಇಆ. 21೪, ೩೦೧-೯;1).೪. “ಇಕ್ಕಟ್ಟು? (ಸಿಂಕೋ). ಅಕಡಿ: 
೩. ಹೆಂಡೆಹೊಲಾದಭಿವರೆಲಾ ೨-ಆಕಡಿ || ೬೦ ಮರು |೫|! ಮಯ 
ಗೊಂಡ ಗೌಉಡಗೆ | ಪಲಿಸಿಕೊಟವುಡುಗೊರೆ (ಎಕ. ೪11, ಶಿವ ಮೊ. 
೧೦೭-೩೨ ; 1570). 
ಅಕ್ಕಡಿಯ ಕೋಲು -.ಅಕ್ಕಡಿಸಡ್ಡೆ : ಮುಂಗಾರಿಯ ಜೋಳದಲ್ಲಿ 
ತೊಗರಿ, ಹೆಸರು, ಅಲಸಂದಿ ಮುಂತಾದ ಕಾಳುಗಳ ನ್ನು ಅಕ್ಕಡಿಯ 
ಕೋಲಿನಿಂದ ಬಿತ್ತುವರು (ಕಭಾಗೆ. ೨೬೮). [?] 
ಅಕ್ಕಡಿಕಾಳು (ನಾ). - ಅಕ್ಕಡಿ ೨: ಪಾಪವ್ವ ಅಕ್ಕಡಿಸಡ್ಜಿಯಲ್ಲಿ ಅಕ್ಕಡಿ 
ಕಾಳು ಬಿತ್ತಿದಳು (ನದೀಸ. ೬೭). . [ಅಕ್ಕಡಿ ೬ ಕಾಳು] 
ಅಕ್ಕಡಿಕೋಲು (ನಾ). - ಅಕ್ಕಡಿಸಡ್ಡೆ. 
[ಅಕ್ಕಡಿ - ಕೋಲು (೮ a 
ಅಕ್ಕಡಿತಕ್ಕಡಿ, ಅಕಡಿತಕಡಿ (ನಾ). ತೂಕದಲ್ಲಾಗಲಿ 
ಮಾತಿನಲ್ಲಾ ಗಲಿ ಮೋಸ (8). ೨. ಮಾತಿನ ಮಲ್ಲ; 'ನಾತ 
£ತುಗು;ಗೂಳಿ ; ಮಾತಿನಲ್ಲಿ ವಂಚಕ ” (ಜಾನಕೋ)- ಅಕಡಿತಕಡಿ 
(ಕಿ). [ಅಕ್ಕಡಿ * ತಕ್ಕಡಿ] 
ಅಕ ಕ್ವಿಡಿಸೈರು (ನಾ). ಅಕ್ಕಡಿಯ ಧಾನ್ಯಗಳನ್ನು ಬಿತ್ತಿ ತೆಗೆಯುವ 
KY (ಕಿಸಂಗ್ಲಾ). [ಅಕ್ಕಡಿ * ಪೈರು (ಆ ಪಯಿರು)] 
ಅಕ್ಕಡಿಬಳ್ಳಿ (ನಾ). ಅಕ್ಕಡಿಯಾಗಿ ಬೆಳೆಯುವ ಅವರೆ, ಅಲಸಂದೆ, 
ಸನಕ ಬಳ್ಳಿ : ಮ ಬೆಳೆಯನ್ನೂ ಆದರ ಕಾಲಿಗೆರಗಿದ 
ಅಕ್ಕ ಡಿಬಳ್ಳಿ ಗಳನ್ನೂ ನೋಡಿದರೆ (ಬೆಳಭಾ. ೧). (ಅಕ್ಕ B+ ಬಳ್ಳಿ] 
ಅಳ್ಳಡಿಸಡ್ಡೆ (ನಾ). “ಅಕ್ಕಡಿಕಾಳನ್ನು ಬಿತ್ತುವ ಸಲಕರಣೆ (ಇದನ್ನು 
ಸಾಮಾನ್ಯವಾಗಿ ಕೂರಿಗೆಯ ಹಿಂಜಿ ಚೋಡಿಸಿರುತ್ತ ತ್ರದೆ): ದಾಸಯ್ಯ 
ಬೀಜ ತಾನೇ ಬಿತ್ತಿದ. ಹಿಂದೆ ಪಾಪವ್ವ ಅಕ್ಕ ಡಿಸಡ್ಡೆ ಯಲ್ಲಿ ಅಕ್ಕ ಡಿಕಾಳು 
ಬಿತ್ತಿದಳು (ನದೀಪ. ೬೭). "ಅಕೃಡಿಕೋಲು' ಪರಾ. 
[ಅಕ್ಕಡಿ * ಸಡ್ಡೆ,] 
ಅಕ್ಕಣಬ್ಬೆ (ನಾ). ಒಬ್ಬ ಹೆಂಗಸಿನ ಹೆಸರು: ಅಕ್ಕಣಚ್ಬೆ ಗೋಯಿತಿ 
aS ನಕ್ಕ ೦ (ಫು ಆರಿ. ೧೯೨೯, ೭೯-೩; Wd 
[ಅಕ್ಕ ಣ್ಶಿ * ಅಬ್ಬೆ] 
ಅಕ್ಕಣ್ಣಿ "ಅಕ್ಕ ಣ್ಣಿ' ನೋ. 
ಅಳ್ಳೆ ಣಿ. ಗಾ ನುಗ್ಗದಲ್ಲಿ ಹಾಸುಹೊಕ್ಕುಗಳು ಎಡೆಬಿಡದೆ ಹೊಂದಿ 
ಸೊಂಡಿರುವಿಕೆ (ಕಿ). [1) 
ಅಕ್ಕಣ್ಮೆ (ನಾ). ಕಾಳು ತೆಗೆದ ಜೋಳದ ತೆನೆ; ಸಂಡು (ಉಕ): ಕಣ 
ನೋತ ಅಕ್ಕಣಿ ತೆಗೆಡೆಯಾ? (ರೂಢಿ). [1] 
ಅಕ್ಕಣ್ಣಿ, ಅಕ್ಕಜಿ, (ನಾ). ೧. ಅಕ್ಕನನ್ನು ಅಥವಾ ಗೌರವಾರ್ಹ 
ಭಿ ಹೆಂಗಸನ್ನು ಪ್ರೀತಿಯಿಂದ ನಿರ್ದೇಶಿಸುವ ಮಾತು : ನಮ್ಮ 
ಅಕೃಣ್ಣಿಗೆ ಎಂದೂ ಪೊರಕೆ ಹಿಡಿದು ಗೊತ್ತಿಲ್ಲ (ಅರಗಿ. ೮೮). ೨. ಒಬ್ಬಾ 


ಬ 
ಕೆಯ “ಹೆಸರು. ಅಕ್ಕಣ್ಮಿ : ೨. "ಅಕ್ಕಣಿ' ಎಂಬುದು ಅವಳ ನಾಮ 
ಭೇಯ (ಹಹಸ. ರ್ಯ 


[ಅಕ್ಕ 4 ಅಣ್ಣಿ] 
ಅಕ್ಕತಂಗಿಯರ ಹಣ್ಣು (ನಾ). 'ನಪ್ಟಾ ಯಿ; ಪರಂಗಿ ಹಣ್ಣು (8). 
[ಅಕ್ಕ * ತಂಗಿ (< ತಂಗೆ) Hite 2 (ಆ ಪಣ್ಕ್‌). ॥ "ಕೊಡ. 
ಅಕ್ಕ ತಂಗ. ಸಾಜಾ 
ಅಕ್ಕದ " ಅಟ್ಕಜ್ಮ? ನೋ. 
ಅಕ್ಕ je ಸ ಯೋಗದಂಡ (ಸ್ಯಾಂಡರ್‌). 
ಕ್ಯ (ಆ. ಸಂ. ಅಕ್ಷ) * ದಾಣಿ (ಆ ಡಾಣೆ)] 
ಹ (ನಾ). ರುದ್ರಾಕ್ಷಿಯ ಸರ; ಜಪಸರ. 
[ಸಂ. ಅಕ್ಷದಾಮನ್‌ (ಅಕ್ಷ ದಾಮನ್‌)) 


ಅಕ್ಕದಾಳ 


ಅಕ್ಕೆದಾಳ (ನಾ). ಪಗಡೆಯ ಆಟದಲ್ಲಿ ಉಪಯೋಗಿಸುವ ದಾಳ. 
[ಅಕ್ಕ್ಯ (ಆ ಸಂ. ಅಕ್ಷ) * ದಾಳ] 
ಅಕ್ಕನ ಚೌರಿ (ನಾ). ಒಂದು ಬಗೆಯ ಕಾಯಿಪಲ್ಯ (ಸ್ಯಾಂಡರ್‌). 
[ಅಕ್ಕೈ 1+ ಚೌರಿ] 
ಅಕ್ಕಸಕ್ಕ (ನಾ). ಆ ಕಡೆ ಈ ಕಡೆ; ನೆರೆಹೊರೆ: ಅಕ್ಕಪಕ್ಕದ ಕೋಣೆ 
ಗಳಲ್ಲಿ ಅಪರಿಚಿತರು ಮಲಗಿರುವಲ್ಲಿ (ವಾತ್ಸಲ್ಯ. ೯); ಅಕ್ಕಪಕ್ಕದವರು 
ಎಚ್ಚರಿರುವಕೊ ಹೇಗೊ ಎಂದು ಕಿವಿಗೊಟ್ಟು ಕೇಳಿದ (ಕೊತಕಾ. ೨೦). 
[ಅಕ್ಕೈ * ಪಕ್ಕ] 
ಅಕ್ಕೆಬ (ನಾ). ಆಶ್ಚರ್ಯ (ಸ್ಕಾಂಡರ್‌). ಓ ಇದು "ಅಕ್ಕುಜ' ಎಂಬು 
ದಕ್ಕೆ ಪ್ರತಿಯಾಗಿ ಬಂದಿರುವ ಮಿಥ್ಯಾಶಬ್ದವಾಗಿರಬಹುದೆ? 
(೮ ಅಕ್ಕ, * ಅಬ್ಬ್ಯ] 
ಅಕ್ಕಬ್ಬೆ (ನಾ). ಒಬ್ಬಾಕೆಯ ಹೆಸರು : ಸೀಯವೂರ ಅಕ್ಕಬ್ಬೆ ಆಳುತ್ತಿರೆ 
(ಎಕ. ೩11, ಶಿರಾ. ೨೪-೪೧ ; 900). [ಅಕ್ಕ + ಅಬ್ಬೈ) 
ಅಕ್ಕಮಾಲೆ (ನಾ). ರುದ್ರಾಕ್ಷಿಯ ಸರ; ಜಪಸರ. 
[ಸಂ. ಅಕ್ಷಮಾಲಾ (ಅಕ್ಷ ಮಾಲಾ)) 
ಅಕ್ಕಮಿಕ (ನಾ). ಆಕ್ರಮಿಸುವವನು; ಆಕ್ರಮಣಕಾರ (?): 
ಅದಿರದ ಬೀಕರಕ್ಕಮಿಕಪೂಣಿಗರಂಜೆ(ಲೆ)ಗಣ್ಣನಿತ್ತು ಬಾಳದ ಪರಮಂ 
ಡಳಂ (ಕಇಆ. ೪, ೨-೧೨೩; 1056). (ಸಂ. ಆಕ್ರಾಮಕ ?) 
ಅಕ್ಕಮೆ "ಅಟ್ಟಿಮೆ' ನೋ. 
ಅಕ್ಕಯ್ಯ (ನಾ). ಅಕ್ಕನನ್ನು ಪ್ರೀತಿಯಿಂದ ಕರೆಯುವ ಮಾತು: 
ಆಕ್ಕೆ ಕೇಳವ್ವ, ಅಕ್ಕಯ್ಯ ನಾನೊಂದ ಕನಸ ಕಂಡೆ (ಮಹದೇ, ೧೫-೨). 
[ಅಕ್ಕ * ಅಯ್ಯ. ॥ ತುಳು. ಅಕ್ಕಯ್ಯ) 
ಅಕ್ಕರ್‌ "ಅಟ್ಟಿ? ನೋ. 
ಅಕ್ಕರ, "ಅಟ್ಟಿ ಸ್ಯ? ನೋ. 
ಅಕ್ಕೆರ್ಕ (ನಾ). ೧. [ವ್ಯಾಕ] ಅ, ಆ ಮುಂತಾದ ವರ್ಣ: ಅಕ್ಕ 
ರಮುಂ ವರ್ಣಮುಮೆಂದಕ್ಕುಂ ಶುದ್ಧಾಕ್ಷರಕ್ಕೆ ನಾಮಂ (ಶಮದ. ೨) ; 
ನೋಡುವೊಡೊಂದಕ್ಕರಮದು ಮಾಡುವೊಡುಚ್ಚರಣೆಗರಿದು (ಗಿ ರಿಕ. 
೧-೩೨) ; ಆ ಕ್ಯ ರವು ಲೇಖಕ್ಕೆ ತರ್ಕತಾ ವಾದಕ್ಕೆ ಮಿಕ್ಕ ಓದುಗಳು 
ತಿರುಪೆಗೆ ಮೋಕ್ಷಕೆರಡಕ್ಕರವೆ ಸಾಕು (ಸರ್ವಜ್ಞ. ೪೬೧). ೨. ಬರವಣಿಗೆ ; 
ಬರಹ: ಬುಮ್ಮಯ್ಯನಕ್ಕರಂ (ಎಕ. 1, ೩-೧೧ ; 890) ; ನೊಸಲೊಳ್‌ 
ಬರೆದಕ್ಕರಮಾ ವಿಧಾತ್ರನಾ (ಪಂಪಭಾ. ೧೩-೧೯) ; ಕಂಡರಿಸಿ ಕಲ್ಲೊ 
ಇಿಟ್ಟಿಕ್ಕೆರಮುಮೆಂಬಿನೆಗಮೆಸೆದಪುದು (ಅಜಿಪು. ೧೨-೨೫). ೩. ಹಸ್ತಾ 
ಕ್ಷರ; ರುಜು (?) ; ಅಯ್ಯಪ್ಪ ದೇವನಕ್ಕರ' ವಿಕ್ರಮಾದಿತ್ಯನಕ್ಕರ 
ಇಯುರ ಪರ ಅಯ್ಯಪ್ಪ ಚೋಳ [ಕೊ] ಟ್ರುದು (ಸೌಇಇ. 1x-, 
೪೦-೧೬; 977). ೪ ವಿದ್ಯೆ: ಚಾಗದ ಭೋಗದಕ್ಕರದ ಗೇಯದ 
ಗೊಟ್ಟಯಲಂಪಿನಿಂಪುಗಳ್ಳಾಗರವಾದ ಮಾನಸರೆ ಮಾನಸರ್‌ (ಪಂಪಭಾ. 
೪-೨೯) ; ಕಬ್ಬಿಗಗಳ್ಳರೆಂದು ಕೂಸಾಡಿಸಬಾರದಕ್ಕೆರದ ರಾಜ್ಯದೊಳೀ 
ಕವಿಚಕ್ರವರ್ಶಿಯಾ (ಶಾಂತಿಪು.೧೨-೭೭) ; ದೇಶಮೆಲ್ಲಮಕ್ಕರಮನಜಕಿಯ 
ದನಿತಜಕಿಂದಕ್ಕರಮಿಲ್ಲೆನಲ್ಬಾರದು (ಧಮಾರಮ್ಯ. ೯-೧೦೦ ವ); 
೫. [ಛಂದ] ಪದ್ಯಜಾತಿಯಲ್ಲಿ ಒಂದು ಬಗೆ: ಸುಂದರವೃತ್ತಂಗ 
ಳಕ್ಕರಂ ಚೌಪದಿ (ಕನಿರಾ. ೧-೩೫); ಮದನವತಿಯಕ್ಕೆರಂ ಚೌಪದಿ 
ಗೀತಿಕೆ (ಛಂದೋಂಬು. ೧-೫೬) ; ಈ ಗಣಂಗಳಿಂದಾದ ಆಯ್ದು ಅಕ್ಕರಂ 
ಗಳ ಲಕ್ಷಣಮಂ ಪೇಟಕ್ತಿಂ (ಛಳಂದೋಂಬು. ೫-೨೩ ವ). P ಇದರಲ್ಲಿ 
ಪಿರಿಯಕ್ಕರ, ದೊರೆಯಕ್ಕರ, ನಡುವಣಕ್ಕರ, ಎಡೆಯಕ್ಕರ, ಕೇಆಃ 
ಯಕ್ಕರ ಎಂದು ಐದು ಪ್ರಭೇದಗಳುಂಟು. ೬. ಅಕ್ಷರ ತಿಳಿದವನು; 
ವಿದ್ಯಾವಂತ (ಈ ಅರ್ಥದಲ್ಲಿ ಬಹುವ. ರೂಪ ಮಾತ್ರ ಸಿಕ್ಕಿದೆ) : 


5 


10 


15 


20 


30 


40 


ಅಕ್ಕರಿಕೆ 


ಸೋಮಗ್ರಹಣ ಅಲ್ಲಿಯ ಅಕ್ಕೆರರಿಗು ವೇದವಿಶಾಲ ಇ ೫ ೫ ಸೋಮ 
ಸಿವನಾಸ್ಥಾನಂ (ಎಕ. 1೪, ಗುಂಡ್ಲುಪೇ. ೯೩-೧೦; 1049). ೭. ಹಣೆ 
ಬರಹ : ಅಕ್ಕರವು ಬರೆದಿರಲು ಬೆಕ್ಕೆದ್ದು ಹಿಡಿಯುವುದು ರಕ್ಕಸನು ಸೀತೆ 
ಸೆಳೆವಾಗ ರಾಮ ತಣಾದಿಕ್ಕದೇಕಿರ್ದ. (ಸರ್ವಜ್ಞ. ೮೪೭). 
ಅಕ್ಕರದ ಹೊಲಿಗೆ - ಅಕ್ಕರವೊಲಿಗೆ : ಹಜ್‌ಗವಿಗಳ ಕಬ್ಬಂಗಳ 
ಹೊಜಗಳಿಯಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ ಬಜ ತಾಆಕಗಬೀಜಗ 
ವೆತ್ತಜತತ್ತ್ವಜವೆಕ್ಕಸಕ್ಕ ಮಸ್ತವ್ಯಸ್ತ್ಯಂ (ಗಿರಿಕ. ೧-೨೩). [ಸಂ. ಅಕ್ಷರ] 
ಅಕ್ಕರಂಬರೆ (ಕ್ರಿ). ಅಕ್ಷರಗಳನ್ನು ಬರೆ: ಅವಯವದಿಂದೆ ಸಾಧಿಸಿದ 
ಮಾಳವವೇಳುವನೆಯ್ದೆ ಗಂಗಮಾಳವವೆನಲಕ್ಕರಂ ಬರೆದು ಕಲು ನಿಜನ 
ಸುತ್ತೆ (ಎಕ. ೪1, ಶಿವಮೊ. ೪-೪೫ ; 1122). [ಅಕ್ಕರ್ಯ + ಬರೆ] 
ಅಕ್ಕರಂಬೊಯ್‌ (ಕ್ರಿ). (ಶಾಸನದ ಶಿಲೆಯ ಮೇಲೆ) ಅಕ್ಷರಗಳನ್ನು 
ಕೊರೆ; ಕೆತ್ತು: ಆಕ್ಕರಂದೊಯ್ದ ಕೊವರಾಚಾರಿಯ ಮಗಂ ಮಾಣಿಕಾ 
ಚಾರಿಗೆ ಕಣ್ಣುಗ ಗಟಕ್ಕೆ ಕೊಡಂಗೆಗೊಟ್ಟಿರ್‌ (ಎಕ. 1%, ಹೊಸಕೋ. 
೧೧೧-೯ ; 997); ಮುಡಿಗನಕ್ಕರಂಬೊಯ್ದ (ಮೈಆರಿ. ೧೯೪೨, ೬೧-೧೩; 
1002). [ಅಕ್ಕರ್ಯ + ಪೊಯ್ಮ್‌) 
ಅಕ್ಕರಗಿವುಡ (ನಾ). ಅಕ್ಷರವನ್ನು ಕೇಳದವನು; ವಿದ್ಯೆಯಿಲ್ಲದವನು; 
ವಿದ್ಯಾವಿಮುಖ: ಬಗೆವೊಡೆ ಕಬ್ಬಿಗರಕ್ಕುಮೆ ಓದುಗೇಳದಕ್ಕರಗಿವುಡರ್‌ 
(ಲೀಲಾವ, ೧-೨೩) ; ಬಹುಶ್ರುತರಿದ್ದಾರೆ, ಅಕ್ಕರಗಿವುಡರಿದ್ದಾರೆ (ಸಾಹಿಸಂ. 
೧೯೭). [ಅಕ್ಕರ್ಯ + ಕಿವುಡ] 
ಅಕ್ಕರಗೊಟ್ಟ (ನಾ). ವಿದ್ವಾಂಸರ ಸಭೆ; ವಿ ದ್ವಾಂಸರೊಡನೆ 
ಮಾಡುವ ಚರ್ಚೆ ಸಲ್ಲಾಪ ಮುಂತಾದವು: ಅಕ್ಕರಗೊಟ್ಟಯುಂ 
ಚದುರರೊಳ್ವಾತುಂ (ಪಂಪಭಾ. ೪-೩೧) ; ತಂತ್ರನಿಯಂತ್ರಣಂ ಬಿನದ 
ಮೋಲಗಮಕ್ಕರಗೊಟ್ಟಿ ಕಾರ್ಯಸನ್ಮಂತ್ರಮುದಾತ್ತವೃತ್ತಿ (ಶಾಂತಿಪು. 
೭-೧೧೦). [ಅಕ್ಕರೃ + ಗೊಟ್ಟ) 
ಅಕ್ಕರಜಾಣ (ನಾ). ವಿದ್ವಾಂಸ: ಲೋಕಕ್ಕನುರಾಗಮಂ ಜನಿಯಿಸಣ್ಣ 
ಮನೋಮುದದಿಂದಮೆಂದು.ಸಂದ ಕ್ಯರ ಜಾಣರಾಗ್ರಹಿಸೆ (ವರ್ಧಪು. 
[ಅಕ್ಕರ್ಯ * ಜಾಣ] 
ಅಕ್ಕೆರತೆ (ನಾ). ಅಕ್ಕರೆ; ಪ್ರೀತಿ: ಆವರು ನಿನ್ನನ್ನು ಹ್ಯಾಗೆ ಅಕ್ಕರತೆಯಿಂದ 
ಜೋಳೆಮಾಡುತ್ತಾರೆ (ಮುಂಬಯಿ. ೧-೩೬) ; ಅಕ್ಕ ತಂಗಿ ತಾಯಿ ತರಳೆ 
ಇವರ ಪ್ರೀತಿ ಕರೆಯಿತು ಅಕ್ಕರತೆಯ ಸುರಿಯಿತು (ಪಯಣ. ೫-೧೬). 
[ಅಕ್ಕರ], (ಆ ಅಟ್ಟ) + -ತೆ] 
ಅಕ್ಕರಮಾಲೆ (ನಾ). ವರ್ಣಮಾಲೆ: ಟಾಂತಂಬರಂ ಬುಧರ್‌ ಪೊಗ 
ಟ್ವಂತಕ್ಕರಮಾಲೆಯಂ ಜಿನಸ್ತವನದೊಳೋರಂತಿರೆ ಪೇಟ್ಲಂ (ಜಿನಾಲೆ. 
೩೮). [ಅಕ್ಕರ್ವ * ಮಾಲೆ] 
ಅಕ್ಕರವಿದ್ಯೆ (ನಾ). - ಅಕ್ಷರವಿದ್ಯೆ:: ಮಕ್ಕಳಿಗೆ ತಂದೆ ಬಾಲ್ಕದೊಳಕ್ಕರ 
ವಿದ್ಯೆಗಳನಜಸಿಪದಿರ್ದೊಡೆ ಕೊಂದಂ (ನೀತಿಸಾ. ೩-೧೬). 
[ಅಳ್ಳರ್ಯ + ವಿದ್ಯೆ) 
ಅಕ್ಕರವೊಲಿಗೆ (ನಾ). ಅಕ್ಷರಗಳ ಸೇರಿಕೆ, ಜೋಡಣೆ: ಸರಿಯಲ್ಲು 
ವಲ್ಲು ಕೇಳ್‌ ತರದೇಳುಕೋಟಯಕ್ಕೆರವೊಲಿಗೆ ಕಂಥೆ ಮಂತ್ರಂಗಳೆಂದುಂ 
ಗಿರಿರಾಜಕನ್ಯ ಕಾವರನಾಣೆಯೆಮ್ಮ ಶಂಕರಶರಣರಾಣೆ ಪುಸಿಯಲ್ಲ 
| (ಸಾನಂಚ, ೧-೩೪). [ಆಕ್ಕ್‌ರ್ಕ + ಪೊಲಿಗೆ (ಆ ಪೊಲ್ಲೆ)] | 
ಅಕ್ಕೆರಾಂಕಮಾಲೆ. (ನಾ). ಪದ್ಯದ ಪ್ರತಿಯೊಂದು ಶಬ್ದವೂ ಒಂದೇ 
ಅಕ್ಷರದಿಂದ ಮೊದಲಾಗುವ ಕವಿತೆ (ಸ್ಕಾಂಡರ್‌). 
[ಸಂ. ಅಕ್ಷರಾಂಕಮಾಲಾ (ಅಕ್ಷರ ಅಂಕಮಾಲಾ)] 


೧-೨೩). 


4 ಅಕ್ಕರಿಕೆ (ನಾ). ಒಂದು ಬಗೆಯ ಕನ್ನಡ ಪದ್ಯಜಾತಿಯ ಹೆಸರು : 


ಮುರರಿಪು ಬೊಮ್ಮಂ ಮುರರಿಪು ಬೊಮ್ಮಂ ಮುರರಿಪು. ಶೂಲಧರಂ 


ಅಕ್ಕರಿಗೆ 


ಸರಸಜೆ ನಿಲ್ಕುಂ ಖರಗಣಮಕ್ಕು ೦ ಸುರುಚಿರಮಾತ್ರೆ ಗಳಿಂ | ನಿರುಪಮ 
ದಿಂದಂ ಪರಿಮಿತಮಪ್ಪ 0ತಿಕೆ ಹಿಕ | ಬರೆ ತರಳಾಕ್ಷೀ 
ಧರೆಯೊಳಿದೆತ್ತಂ ಕರಮೆಸೆವಕ್ಕೆರಿಕೆ | (ಛಂದೋಂಬು. ಕಿ. ೫-೩೦೮). 
[ಸಂ. ಅಕ್ಷರಿಕಾ] 

ಅಕ್ಕರಿಗ: (ನಾ). ೧. ಅಕ್ಷರವನ್ನು ಕಲಿತವನು; ಓದುಬರಹ ಬಲ್ಲ 
ವನು ; ವಿದ್ವಾಂಸ: ಕಂಡೊಡನಾಡಿದಕ್ಕೆರಿಗನಕ್ಕರಿಗಂ ಗೆಡೆಗೊಂಡ 
ಪಂಡಿತಂ ಪಂಡಿತನೆಯ್ದೆ ಕಲ್ತ ಚದುರಂ ಚದುರೆಂ (ಶಾಂತಿಪು. ೧೨-೭೮); 
ಸರಸತಿಯನಬಲೆಯಂ ಗೋಣ್ಮುರಿಗೊಂಡರ್ಥಕ್ಕೆ ಕುದಿದು ನೋಯಿಸು 
ವವನಕ್ಕರಿಗನೆ (ಅಜಿಪು. ೧೧೯೦) ; ಆಕ್ಕೆರಿಗ೦ರಿದನೋದಿ ಪೊಸತಾಗಿರೆ 
ಸೊಬಗಿನ ಸುಗ್ಗಿಯೆಂಬ ಪೆಸರಂ ಕೊಟ್ಟರ್‌ (ಕಬ್ಬಿಕಾ. ೩೪೬); ಆಚರಣಕ್ಕೆ 
-ದೇಗುಲಿಗಂ ಅಕ್ಕರಿಗಂ ಚಂದಸಿಗಂ (ಶಮದ. ೧೯೭ ಪ್ರಯೋ) ; ಎಗ್ಗರ 
ಕೃರಿಗರಂ ಪಗೆಸಾರ£ಜಿ] ಪಂಬಲಿಸಿ ಬಸವಟಕಿವಂತೆ (ಚಿಕವಂ. ೨೫-೧೮); 
ಅಕ್ಕರಕ್ಕರದ ನೆಲೆಬೆಲೆಯರಿಯದವರು ಅಕ್ಕರಿಗರು (Men ೦8 Letters) 
ಹೇಗಾದಾರು? (ಸಾಹಿಸಂ. ೬೯). ೨. ಗಿಳಿ; "ಪಂಡಿತವಕ್ಕಿ?: ರತಿ 
ದೇನಿ ದುಕ್ಕೆದಿಂದಾಯಾಸಗೊಳುತೆ ಅಕ್ಕರಿಗನನೇಜಸಕೊಂಡು 'ತೀವ್ರದಿ 
ಬಂದು ಹೊಕ್ಕಳು ಕುಸುಮಾವತಿಯ (ನೋಹತ. ೮-೪೯). ೩. ಅಕ್ಕರ 
ವೃತ್ತವನ್ನು ರಚಿಸುವವನು : ಅಕ್ಕೆರಿಗಂ, ಮದನವತಿಗಂ (ಶಬ್ದಾನು. 

[ಅಕ್ಕರ್ಯ + -ಇಗ] 

ಅಳ್ಳ್‌ರಿಗವೃತ್ತಿ (ನಾ). ವಿದ್ವಾಂಸ, ಉಪಾಧ್ಯಾಯ ಇವರಿಗೆ ದಾನ 
ವಾಗಿ ಕೊಟ್ಟ ಭೂಮಿ, ಗದ್ದೆ ಇತ್ಯಾದಿ: ಓದಿಸಿ ಗುಣಶಾಸನದಿ 
ನಾಳ್ವಕ್ಕರಿಗವೃತ್ತಿ ಮತ್ತರರ್ಪ್ರ್ವತ್ತೆಶJ ಡು ಮನೆಯೊಂದು (ಎಇ. ೫೫, 
೬-೨೮ ; 1012). [ಅಕ್ಕರಿಗ * ವೃತ್ತಿ] 

ಅಕ್ಕರು "ಅಟ್ಟೃಅಕ್ಯ್‌? ನೋ. 

ಅಕ್ಕರುಗಾರ್ಶಿ (ನಾ). ಪ್ರೀತಿಯುಳ್ಳವಳು : ದಕ್ಕಿದೆ ರಂಗಯೆಂಬಕ್ಕರು 
ಗಾರ್ತಿಯ ಪಕ್ಕೆಯ ಪರಿಯೆಂದಿಗಪ್ಪುದೊ (ಶತಸಾಂ. ೨೪-೧೯). 

[*ಅಕ್ಕರುಗಾಜ + -ಇತ್ತಿ] 

ಅಕ್ಕರೆ "ಅಟ್ಕಟ್ಟ್‌' ನೋ. 

ಅಕ್ಕರೆ (ನಾ). ಆಚೆಯ ದಡ : ನಾನು ನಿನ್ನನ್ನು ಈ ನದಿಯಿಂದ ದಾಟಸು 
ವೆನು. ಅಕ್ಕರೆಯಲ್ಲಿ (ಅತ್ತ £ತಥಾ3 + ಕರೆ = ಅಕ್ಕರೆ) ಸೂರ್ಯದೇವನ 
ಅರಮನೆಗೆ ಹೋಗುವ ದಾರಿಯಿದೆ (ಸಂಚಾಮೃ. ೪೯). 

[ಆ + ಕರೆ. ॥ ತಮಿ. ಅಕ್ಕರೈ; ಮಲ. ಅಕ್ಕರ; ತುಳು. ಅಕರ, 

ಅಕಾರ, ಆಕರ - ಅಲ್ಲಿ, ದೂರದಲ್ಲಿ] 

ಅಕ್ಕರೆಮಗ (ನಾ). ಪ್ರೀತಿಪಾತ್ರನಾದ ಮಗ: ಅಜಾಮಿಳ ನಿನ್ನಕ್ಕರೆ 
ಮಗನೆ ಪೇಳೊ ಹೇ ಸ್ವಾಮಿ (ಪುರಂದ. ೧-೯೨-೨), 

[ಅಕ್ಕರೆ (ಆ. ಅಟ್ಟಿ ಆರ್ಮ್‌) + ಮಗ] 
ಅಕ್ಕಲಕರೆ, ಅಕಲ್ಫಾರೈ ಅಕ್ಕಳಕರೆ, ಆಕಲಕರೆ (ನಾ). ಒಂದು 
ಮೂಲಿಕೆ. ಅಕಲ್ಯಾರೆ (ಮೃಇಗ. ೨೫-೪೬೬). ಅಕ್ಕಳಕರೆ: ಅಕ್ಕ 
ಳಕರೆ ಡೂರ್ಣ ಎರಡು ಚಿಟಿಕೆಯನ್ನು ಜೇನಿನಲ್ಲಿ : ಕಲಸಿ ಬೆಳಿಗ್ಗೆ ನಕ್ಕ 
ಸುವುದು (ಮಳೆಮ. ೯). ಆಕೆಲಕೆರೆ (ದಕ). 

[? ಹಿಂ. ಅಕರಕರಾ; ಮರಾ. ಅಕಲ್‌ಕರಾ, ಅಕಲಾಕಾರಾ, 
ಅಕ್ಕ ಲ್‌ಕರಾ, ಆಕ ಲ್‌'ಕಾಢಾ, ಅಕ್ಕಲ್‌ ಕಾರಾ. / ತಮಿ. ಆಕ್ಕರಕಾರಂ; 
ಮಲ. ಅಕ್ಕಲ್‌ಕರುವ , ಅಕ್ಕಿಲ್‌ಕಾರ ; ತೆಲು. ಅಕ್ಕಲಕರ, ಅಕ್ಕಲ 
ಕಜ್ಜಿ ಇತ್ಯಾದಿ] 

ಅಕ್ಕಲಹುಷಾರಿ (ನಾ). ಬುದ್ಧಿಯ ಪೂರ್ಣಸ್ವಸ್ಥತೆ : “ನನ್ನದು ನನ್ನ 
ಹಸದ ಇಲ್ಲವೆ ಮೃತ್ಯೂಪಕ್ರ ನಡೆಸುವನರದು ಹಕ್ಕು ಇಲ್ಲ” 5 


೪೧೨). 


ಜ್‌ 


SSS 


*ಅಕ್ಕಲಹುಷಾರಿಯಿಂದ ಆತ್ಮಸಂತೋಷದಿಂದ ಬರಕೊಟ್ಟ 1. 


| 


5 


10 


15 


20 


25 


35 


4 


ಅಕ್ಕಸಮಾಡು 


`ಶಬ್ದ ಇರಬೇಕು ಎಂದು ಹೇಳಿ ಆ ಪ್ರಕಾರ ಬರೆಸಿ ರಜಿಸ್ಟರ ಮಾಡಿಸಿದರು 
(ದಾಸಹು. ೬೩). [-ಮರಾ. ಅಕ್ಕಲ್‌ಹುಷಾರೀ] 
ಅಕ್ಕಲ್ಮು (ನಾ). ನಾಶ: ಇ ದರ್ಮ್ಮಕೆ ಅಕ್ಕಲ ಮಾಡಿದವರು x x x 
ಗಂಗೆಯ ತಡಿಯಲು x x * ಕೊಂದೆ ಪಾಪದಲ್ಲಿ ಹೋಹರು (ಎಕ: 
1X, ಚನ್ನಪ. ೭೬-೨೯ ; 1307). 
[ಆ ಅಟ್ಟು, + -ಅಲು (ಆ -ಅಲ್‌)] 
ಅಕ್ಕಲ್ಕು ಅಕಲು, ಅಖಲು (ನಾ). ಬುದ್ಧಿ; ವಿವೇಕ: ನೋಡಿದ್ಯಾ 
ಸರಳಾ, ಈ ಕಾಲೇಜ್‌. ಕಲ್ಲ ಕುಮಾರಿಯ ಅಕ್ಕಲು (ಧನಂಜ. ೨೦). 
ಅಕಲು : ಕಟುಕಬುದ್ಧಿಗೆ ಶರಣುಮಾಡಿ ಕುಳಿತಿದೆ ಸದ್ಯ.- ವಿಜ್ಞಾನಿಗಳ 
ಅಕಲು ಹೃದ್ಯವಿದ್ದರು ವಧ್ಯ (ಸೂರ್ಯಪಾ. ೪೪-೭). ಅಖಲು :; 
ಹಾಗೆ ನಿಂತ ಮೆಟ್ಟಿಗೆ ಕೊಡಿ ಅನ್ನಲಿಕ್ಕೆ ನಮಗೇನು ಅಖಲಿಲ್ಲವೆ? 
(ಜಾರುದಾ, ೧೫೬). 
[ + ಅರ. ಪಾರ. ಹಿಂ. ಅಕ್ಸಾ ; ಮರಾ. ಅಕ್ಕರ್ಲ. 
ಅಕಲು, ಅಕ್ಕಲು] 
ಅಕ್ಕನೆ, "ಅಟ್ಟುಮೆ? ನೋ. 
ಅಕ್ಕವ್ಯೆ (ನಾ). ಒಂದು ಊರಿನ ಹೆಸರು: ಬೂವಿಸೆಟ್ಟ ಪ ೧ ಏಚಿಸೆಟ್ಟ 
ಪಣ ಅಕ್ಕವೆಯ ಮಹದೇವಸೆಟ್ಟ ಪಾರಿಸ್ಸಸೆಟ್ಟ ಪ೧ ಜಯ ಮಲ್ಟಿ ಸೆಟ್ಟಿ 
ಪ ೧ (ಎಕ. 11, ೨೩೫-೪೧; 1185). [2] 
ಅಕ್ಕವ್ವ (ನಾ). ಒಬ್ಬ ಹೆಂಗಸಿನ ಹೆಸರು: ಜನನಿ ಜಗತ್ಪ್ಯಾತೆಯಕ್ಕವ್ವೆ 
ಯೆಂದಂದು (ಎಕ. 3], ೩೨೭-೩೯; 1181). (ಅಕ್ಕ * ಅವ್ವೆ] 
ಅಕ್ಕಸ್ಮ (ನಾ). (ಉಕ) ಕನಿಕರದಿಂದ ಕೂಡಿದ ಕಳವಳ: “ಹೂಂ, 
ನೀ ಹೇಳಿದಂಗ ಕೇಳಬೇಕು. ಹಾಳಾಗಿ ಹೋಗಬೇಕು.” ತಾಯವ್ವ 
ಆಕ್ಕೆಸದ ದನಿಯಲ್ಲಿ ನುಡಿದಳು (ಬಾನಾನೀ. ೫೨) , "ನೀವು ಬಹಳೇ 
ಒಯ್ಯಾರದವರು ಸಾಹೇಬರು ದಾರೀ ಕಾಯುತ್ತಿರುವರು. . . ಹೀಗೆ 
ಮಾಡಿದರೆ ಸಾಹೇಬರು ಏನು ತಿಳಕೊಂಡಾರು?' ವನಿತೆಯು ಮೆಲ್ಲನೆ, 
ಆದರೂ ಅಕ್ಕಸದಿಂದ ನುಡಿದಳು (ಸ್ಕೂಲನಿ. ೧೨೯). 
[?. 1 ತೆಲು. ಅಕ್ಕಸಮು - ದಯೆ, ಕನಿಕರ] 
ಅಕ್ಕಸ್ಥ (ನಾ). (ಉಕ) ರೋಷ ; ಆಕ್ರೋಶ : ನಕ್ಕು ನುಡಿವರ ಮುಂದೆ 
ಮುಕ್ಕರಿಸಿದರು ತಾಳು, ಅಕ್ಕಸವ ಮಾಡುವರ ಅಕ್ಕರದಿ ತಾಳು (ಜಗದಾ. 
೧೦೨). ಮೊಗ್ಗಾವಿಯು ಇಂಥ ಮಳೆಯನ್ನು ಕಂಡಿದ್ದಿಲ್ಲ. ಅಬ್ಬಾ ! ಅದರ 
ಆಕ್ಕಸವೆಸ್ಟು, ಒಗರೆಷ್ಟು ಹಟವೆಷ್ಟು! (ಸಮಜೀ. ೧೭೦). ನಾನೇ ಈ ಸ್ಥಳ 
ಬಿಟ್ಟು ಹೊರಟುಹೋಗುವೆನು, ಎಂದು ಅಕ್ಕಸದಿಂದ ನುಡಿಯುತ್ತ ತಾನು 
ಕುಳಿತ ಸ್ಥಳದಿಂದ ಚಟ್ಟ ನೆ ಎದ್ದು ಹೊರಟವನು (ಶೈವಸು. ೩೧೫). 
[ಪ್ರಾ. ಅಕ್ಕೋಸ, ಆಕೋಸ. (ಆ ಸಂ. ಆಕ್ರೋಶ); ಪಾಲಿ. 


! ತುಳು, 


- ಅಕ್ಕೋಸ. ! ಹಿಂ. ಮರಾ. ಅಕಸ್‌ ; ತೆಲು. ಅಕ್ಕಸಮು, ಅಕ್ಕಸು, 
ಅಕ್ಕಸ್ಸು] "“ 
ಅಕ್ಕ ಸೆಗಾಜ (ನಾ). ಪ್ರೀತಿಸುವವನು (ಉಕ. ಕಿ). 


[ಅಕ್ಕಸ್ಮ * -ಗಾಜ ವ್ಯ -ಕಾಜ)) 
ಅಕ್ಕೆಸತನ (ನಾ). ಆಕ್ರೋಶದ ಸ್ವಭಾವ : ನೋಡಿದಿರ್ಯಾ, ಜೀವವ್ವಾ ! 
ಹೆಂಗಸಿನ ಅಕ್ಕಸತನಾ! ಹೆಣ್ಣು ಆನಬೇಕೋ ಹುಲಿ ಅನಬೇಕೋ ಇವಕ್ಕ 
(ನಡುಮ. ೭೮) ; ಇಂಥಾವೆಲ್ಲಾ ಅಕ್ಕೆ ಸತನಾ ಬಿಟ್ಟುಬಿಡೋ ಮಾರಾಯ 
(ವೈನಿ. ೩೧೯). [ಅಕ್ಕಸ್ಥ + -ತನ] 
ಅಕ್ಕೆಸಬಡು (ಕ್ರಿ). (ಉಕ) ಕಳಕಳಿ ಮಾಡು: ಸದಾನಂದ ಹೆಂಡತಿ 
ಉಡಲಿ ತೊಡಲಿ ಎಂದು ಎಷ್ಟು ಅಕ್ಕಸಬಡುವನು (ಪ್ರತಿಸ. ೧೬). 
[ಅಕ್ಕಸ್ಮ * ಪಡ್ಡು] 


"| ಅಕ್ಕಸಮಾಡು (ಕ್ರಿ). ಆಕ್ರೋಶ ಮಾಡು : ಅಕೆ ಅತು ಕರೆದು ಅಕ್ಕಸ 


ಅಕ್ಕಸಾಲ 


ಮಾಡಿ "ಹೊಲ್ಯಾರಮನಿಗೆ ಹೆಣ್ಣು ಕೊಡ್ಲಾಕ ನಾ ಎಂದಾದರೂ ಒಪಿ 
ಗೊಂಡೀನೇಪ್ರೀ' ಎಂದು ಕೇಳಿದಳು (ಮಾತನಾ. ೧೨). 
[ಅಕ್ಳಸ್ಥ + ಮಾಡು] 
ಅಕ್ಕಸಾಲ "ಅಕ್ಕಸಾಲೆ' ನೋ. 
ಅಕ್ಕೆ ಸಾಲಗಿತ್ತಿ (ನಾ). - ಅಕ್ಕಸಾಲಿತಿ. 
[ಅಕ್ಕಸಾಲ (ಆ ಅಕ್ಕ ಸಾಲೆ) * -ಗಿತ್ತಿ] 
ಅಕ್ಕಸಾಲಿ "ಅಕ್ಕಸಾಲೆ' ನೋ. 
ಅಕ್ಕಸಾಲಿಕೆ, ಅಕಸಾಲಿಕೆ (ನಾ). ಅಕ್ಕಸಾಲೆಯ ಕೆಲಸ, --ವೃತ್ತಿ. 
ಅಕಸಾಲಿಕೆ: ಹಿರಿಯೂರ ಬಡಿಗೆ ಕಂಮಜಕಿಕೆ ಅಕಸಾಲಿಕೆ... ಯೇನು 
ಳುದನು ಸರ್ವಮಾನ್ಯವಾಗಿ ಕೊಟೆಉ (ಎಕ. 1X (5), ಕಾನಕಾ. ೬೫-೧೬; 
1381). [ಅಕ್ಕೆ ಸಾಲೆ +-ಇಕೆ] 
ಅಕ್ಕಸಾಲಿಗ, ಅಕಸಾಲಿಗ (ನಾ). - ಅಕ್ಕಸಾಲೆ ೧. ಅಕಸಾಲಿಗ : 
ಒಂದು ದಿನ ನಮ್ಮೂರ ಅಕಸಾಲಿಗನ ಮನೆಯಲ್ಲಿ ಜಗಳವಾಗುತ್ತಿತ್ತು 
(ಹುಟ್ಟಿಹ. ೬೪). [ಆಕ್ಕಸಾಲೆ + -ಇಗ] 
ಅಕ್ಕಸಾಲಿಗಿತ್ತಿ (ನಾ). - ಅಕ್ಕಸಾಲಿತಿ. [ಅಕ್ಕಸಾಲಿಗ * -ಇತ್ತಿ] 
ಅಕ್ಕಸಾಲಿಗೆಯ£ಯಿ3 (ನಾ). ಅಕ್ಕಸಾಲೆಗೆ ಸೇರಿದ ಹೊಲ, -ಗದ್ದೆ: 
ಮೂಡಲು ತಗ್ಗಿಗೆ ಹೋದ ಹೆಬ್ಬಟ್ಟಿ ತೆಂಕಲು ಹಳ್ಳ ಪಡುವಲಕ್ಕಸಾಲಿ 
ಗೆಯ£ಯಿ] ಬಡಗಲು ಹೆಬ್ಬಳ್ಳೆ (ಕಇ. 1, ೩೦-೪೩ ; 1222). 
[ಅಕ್ಕ ಸಾಲಿ ( ಅಕ್ಕ ಸಾಲೆ) * ಕೆಯ್ಯಿ (ಆ ಕೆಯ್ಯ್‌)] 
ಅಕ್ಕಸಾಲಿತಿ, ಅಕ್ಕಸಾಲ್ರಿ (ನಾ). ಅಕ್ಕಸಾಲೆ ಹೆಂಗಸು: “ಇತಿಗೆ 
- ಅದಂತಮಲ್ಲದಲ್ಲಿಯುಂ - ಅಕ್ಕಸಾಲಿತಿ, ಒಕ್ಕಲಿತಿ”  (ಶಮದ. 
೨೦೮ ಪ್ರಯೋ). ಅಕ್ಕೆ ಸಾಲ್ತಿ : ಅಕ್ಕಸಾಲ್ತಿ ಬಂಗಾರಿಯ ಮನೆಗೆ ಬಂದು 
ಕಾಡುತ್ತಿದ್ದರಂತೆ (ಸರಸ. ೧೦). [ಅಕ್ಕಸಾಲೆ * -ಇತ್ತಿ( ಆ -ಇತ್ತಿ)] 
ಅಕ್ಕಸಾಲೆ, ಅಕಸಾಲ, ಅಕಸಾಲೆ, ಅಕ್ಕಸಾಲ, ಅಕ್ಕಸಾಲಿ, ಅಗ 
ಸಾಲ, ಅಗಸಾಲೆ, ಅರ್ಕಸಾಲೆ (ನಾ). ೧. ಚಿನ್ನ ಬೆಳ್ಳಿ ಮುಂತಾ 
ದವುಗಳ ಕೆಲಸ ಮಾಡುವವನು: ಎಗವುಣ್ಣನ ಅಕ್ಕಸಾಲೆ ಕೇತಂ 
(ಮೈಆರಿ. ೧೯೪೩, ೧೧-೧೦ ; 1050) ; ಮೂಡಲಕ್ಕ ಸಾಲೆ ನೇನೋಜನ 
ಮನೆಯ ಹತ್ತಿ ಬಂದ ಬೀದಿಯೇ ಮೇರೆ (ಸೌಇಇ. 201-11, ೧೪೦-೩೭; 
1097); ಅಕ್ಕಸಾಲೆಯನಗೆ ಬಂಗಾರವಂ . .. ಕೊಟ್ಟೊಡವಂ ಬಂಗಾ 
ರಮಂ ಕುಡದೆಡೆಯಾಡಿಸಿದನೆನೆ (ಧರ್ಮಪ. ೬-೧೫ ವ); ಪದಕಮಕ್ಕ 
ಸಾಲೆಯಿಂ ಮಾಡಲ್ಪಟ್ಟು ದು (ಶಮದ. ೧೨೮ ಪ್ರಯೋ) ; ಕೊಳುವ ಕೊಡು 
ವೆಡೆಯಲ್ಲಿಯಆಯದೆ ಮೊಳೆ ಗಳ 0 ಹೊಆನೂಂಕಿವೊಳ್ಳಿಹ ಮೊಳೆಯ 
ನೊರೆಗೊಂಬಕ್ಕೆ ಸಾಲೆಯು ತಾನೆ ಕೇಳರಸ (ಬಸಪು. ೨೧-೩೦) ; ವರಕರಸ್ಥ 
ಲದ ವೀರಣ್ಣೊಡೆಯರೆಂಬುವರ ಕರಕಮಲಸಂಜಾತನಕ್ಕಸಾಲೆಯ ನಾಗನಿ 
ರುತಲೊಂದಿನದಲ್ಲಿ (ಚೆ ಬ ಪು. ೬೩-೭); ಅಕ್ಕಸಾಲೆ ಕಿವಿ ಚುಚ್ಚಿದರೆ 
ನೊಚ್ಚಗೆ (ಗಾಜಿ. ೨. ಅಕ್ಕ ಸಾಲೆ ಕೆಲಸಮಾಡುವ ಸ್ಥಳ (8). 
ಅಕಸಾಲ (8). ಅಕೆಸಾಲೆ: ೧. ಶ್ರೀ ನಾರಸಿಂಹ ದೇವರು 'ಅಕಸಾಲೆ 
ಕಾಳಜೀಗೆ ಕೊಟ್ಟಿ ಕೊಡಗೆ (ಎಕ. 7೮೪, ಮಳವ. ೧೨೮-೧ ; 1259) ; 
ನಾಲ್ಕು ನಾಡ ಬಡಗಿ ಕಂಮಾರ ಅಕಸಾಲೆ (ಎಕ. 1%, ಮಾಗಡಿ. ೧೫-೨೭ ; 
1315). ಅಕ್ಕೈ ಸಾಲ (8). ಅಕ್ಕ ಸಾಲಿ: ೧. ಬಡಗಲು ಅಕ್ಕಸಾಲಿ 
ಕೇತನ ಭೂಮಿ (ಬೊಂಕಶಾ. ೧೯೩೬, ಲಕ್ಷ್ಮೇಶ್ವ. ೩೪-೨೫; ?). ಅಗಸಾಲ 
(ಕಿ). ಅಗಸಾಲೆ: ೧. “ರುಕ್ಮಕಾರಕ - ಅಗಸಾಲೆಯರವ ? (ಗಂಗಾಮ), 
ಅರ್ಕಸಾಲೆ: ೧. ಆಲುಗೋಡ ಆರ್ಕಸಾಲೆ ಬಳಚಾರಿ ದೊಡಯಚರಿಯ 
ಮಗ ಕೆತಚಾರಿ ಬೊಗಾಚಾರಿ ಮಾಡಿಸಿಕೊಟ್ಟಿ ದೆವಾಲಯ (ಮೈಅರಿ. 
೧೯೩೯, ೫೨-೫; 1278). 0೪0) ಕೆಲವು ಸಂಸ್ಕತ ಶಾಸನಗಳ © 
"ಅಕ್ಲಶಾಲಿನ್‌?, "ಅಕ್ಷಸಾಲಿನ್‌', "ಅಖಸಾಲಿನ್‌' ಎಂಬ 


೬0 


30 


55 


| 


45 


ಅಕ್ಕಾಂತಗೈ 


ಶಬ್ದರೂಪಗಳು ದೊರೆಯುತ್ತವೆ. ಅಕ್ತಶಾಲಿನ್‌ : ಉತ್ಕ್ರೀರ್ಣಂ ಚಾಕ್ಷ 
ಶಾಲಿನಾ ಶ್ರೀ ಸಾಮನ್ತ ಖುಣ್ಣಿ ಮಲೇಪಾ (ಎಇ. 2೪111, ೩೧೩-೩೧; 808). 
ಅಕ್ಲ್ಪಸಾಲಿನ್‌: ಉತ್ಕೀರ್ಣಂ ಚಾಕ್ಷಸಾ(ಶಾ)ಲಿ ಕುಮಾರಚನ್ನೈಣ 
ತಾಮ್ರ ಶಾಸನಮಿತಿ (ಎಇ. 200211, ೨೯೮-೨೪೯ ; ಸು. 1100) ; ಉತ್ಕೀರ್ಣಂ 
ಅಕ್ಷಸಾಲಿನಾ ನಪೇನ (ಎ1೩. 2೧12೭, ೧೯೪; ಸು. 1100), ಅಖಸಾಲಿನ್‌ ; 
ಉತ್ಕೀರ್ಣಂ ಚಾಖ (ಕೆ) ಶಾಲಿಖಣ್ಣಿ ಮಲ್ಲೇನೇ ತಿ (ಎಇ. Xxx, 
೨೮-೩೦ ; 803). 

[ಸಂ. ಅಕ್ಷಶಾಲಿನ್‌ 1. / ತಮಿ. ಅಕ್ಕೆ ಚಾಲೈ - ಹೊನ್ನು ಮೊದಲಾದ 
ಲೋಹದ ಕೆಲಸವನ್ನು ಎರಾಡುವ ಎಡೆ; ಏಂಕಸಾಲೆ; ಅಕ್ಕ ಚಾಲೈಯರ್‌- 
ಅಕ್ಕಸಾಲೆಯನರು ; ತೇಖ. ಅಗಸಾಲಿ, ಅಗಸಾಲೆ ; ಮರಾ. ಅಕಸಾಳೀ, 
P ಸಂ. ಅರ್ಕ-ತಾಮ್ರ ; ಪ್ರಾ. ಅಕ್ಕ - ಚಿನ್ನ] 

ಅಕ್ಕಸಾಲ್ತಿ "ಅಕ್ಕಸಾಲಿ? ನೋ. 
ಅಕ್ಕಳ್‌ "ಅಕ್ಕು? ಮೊ. 
ಅಕ್ಕಳಕರೆ "ಅಕ್ಕಲಕರೆ' ನೋ. 
ಅಕ್ಕಳಿಕೆ, (ನಾ). ಅಗ್ಗಳಿಕೆ; ಹೆಚ್ಚಿಗೆ: ಅರ್ಕ್ಯನುದಗ್ರತೇಜದಕ್ಕೆಳಿಕೆಯ 
ಪೆಂಪುಮಂ ತಳೆದು (ಸೌಇಇ. 1x-i, ೨೦೫-೯; 1122). [1 -ಇಕೆ] 
ಅಕ್ಕಳಿಕ್ಕೆ "ಅಕ್ಳುಳಿಕೆ' ನೋ. 
ಅಕ್ಕಳಿಸು "ಅಕ್ಳುಳಿಸು' ನೋ. 
ಅಕ್ಕೆಳೆ, (ನಾ). ಜಿರಳೆ (ಕರಾ). [ದೇ. ?. ॥ ತುಳು. ಎಕ್ಕಲೆ, ಎಕ್ಕಲು] 
ಅಕ್ಕಳ್ಳೆ (ನಾ). ಹೊಲಗದ್ದೆಗಳ ಬೇಲಿಯಲ್ಲಿ ಮನುಷ್ಯರು ಮಾತ್ರ 
ಒಬ್ಬೊಬ್ಬರಾಗಿ ದಾಟಿ ಹೋಗಲಾಗುವಂತೆಯೂ, ದನಕರುಗಳು 
ನುಸಿಯಲಾಗದಂತೆಯೂ ೪ ಆಕಾರದಲ್ಲಿ ಕನೆಗೋಲು ನೆಟ್ಟು 
ಮಾಡಿರುವ ಬಾಗಿಲು ; ಕಡಕಲು. [?] 
ಅಕ್ಕಳ್ಮಗೆ (ನಾ). ಅಕ್ಕು ಮಗ: ೧. ತ್ರಿಬುವನ ಬುಜಗಂನಕ್ಕಳ್ಮಗಜ್ನ್‌ 
£ = ತ್ರಿಭುವನ ಭುಜಂಗನ (?) ಅಕ್ಕನ ಮಗನಿಗೆ 3 (ಎಕ. ೫, ಕೋಲಾರ. 
೨೩-೫; 900). [ಅಕ್ಕಳ್‌ (ಆ ಅಕ್ಕ) + ಮಗ] 
ಅಕ್ಕಳ್ಳು (ನಾ). ಒಂದು ಜಾತಿಯ ಅಕ್ಕಿ. [*- ತೆಲು. ಅಕ್ಕುಳ್ಲು) 
ಅಕ್ಕೇಲ್‌ "ಅಬು ನೋಃ | 
ಅಕ್ಕಅ "ಅಟ್ಟಿಲ್‌'? ನೋ. 
ಅಕ್ಕಣು “ಅಟ್ಕಟ್ಟ್‌' ಸೋ. 
ಅಳ್ಳಲುಗುಟುಕು (ನಾ). ಪ್ರೀತಿಯಿಂದ ಊಡಿಸುವ ಗುಟುಕು: 
ವಿಹಂಗಮಂಗಳಕ್ಕಜುಗುಟುಕಂ ಕೊಳಲ್ಕಿರದೆ ಪಾಜಕಿದುವೆಣ್ಣೆಸೆಗಂ 
ಪ್ರಭಾತ ಕಾಲದೊಳ್‌ (ಜಾಂಶೀಶ್ವ. ೧೧-೯೭). 
[ಅಕ್ಕು (ಆ ಅಟ್ಮ್ಯಆಸ್ಕ್‌) * ಗುಟುಕು] 
ಅಕ್ಕಉಖುಗೊಳ್‌ (ಕ್ರಿ). ಪ್ರೀತಿಹೊಂದು: ಚೊಕ್ಕಳವೆಳಗಾವರಿಸುವವನಿ 
ತಳವಕ್ಕಉುಗೊಂಬ ವಿರಹಿಗಳ್‌ ನೆಯ್ದಿಲ ತಕ್ಕನುದಯಗಿರಿಶಿಖರಮ 
ನೇಅಲ್‌ ಪಿರಿದುಂ ಸೊಗಸಿದುದು (ಜಯಕಾ. ೧೧-೫೯). 
[ಅಕ್ಕು (ಆ ಅಟ್ಛ್ಯಜ್ಯ್‌) * ಕೊಳ್‌] 
ಅಕ್ಕಯಿಪಲ್ಲಿ (ನಾ). ಓಂದು ಊರಿನ ಹೆಸರು: ಸ್ವಸ್ತಿ ಶ್ರೀ ಅಜ್ಜಗ 
ಗವುಣ್ಣ x೫ x ಅಕ್ಕ ನಿಪಲ್ಲಿಯ ರಾಜ್ಜಯ ನೂರೆಂ([ ಜಕಿಂ3ಟೈದುವು 
(ಎಕ. 2೭11, ತುಮಕೂ. ೧೫; ?). [ಅಕ್ಕೆಜು (< ಅಟ್ಕೀಯಸ್ಸ್‌ ?) + ಸಲ್ಲಿ) 
ಅಕ್ಕ ಅಕ "ಅಟ್ಕಜಸ್ಸ್‌' ನೋ. 
ಅಕ್ಕಾಂತಗೈ (ಕ್ರಿ). ಆಕ್ರಾಂತನಾಗುವಂತೆ ಮಾಡು; ಮೇಲೆ ಬಿದ್ದು 
ವಶಪಡಿಸಿಕೊ : ಉ್ಣನಲದೆ ಚಂಡಭಾಸ್ಕರ ಸದೃಶಮೆನಿಸೆ ಅಕ್ಕಾಂತ 
ಗೈದಮರವೈರಿಗಳನುದ್ಧ ತಪರಾಕ್ರಮಿಗಳ (ವೆಂಕಾರಾ. ೬-೫೭-೩೨). 
[ಅಕ್ಕಾಂತೃ (ಆ ಸಃ. ಆಕ್ರಾಂತ) ೬ ಗೈ (ಆ ಗೆಯ್ಸ್‌)] 


ಅಕ್ಕಾಜಿ 


ಅಕ್ಕಾಜಿ (ನಾ). ಅಕ್ಕನನ್ನು ಗೌರವದಿಂದ ಅಥವಾ ಪ್ರೀತಿಯಿಂದ 
ಕರೆಯುವಾಗ ಉಪಯೋಗಿಸುವ ಮಾತು: ಎನ್ನೆರ್ದೆಗೋಟಿಯ 
ಕೋಳುಗೊಂಡುದಕ್ಕಾಜಿ ನಿನ್ನಾಣೆ (ಕುರಾಸಾಂ. ೨೩-೨೨) ; ಆಕ್ಕಾಜಿ ನೀ 
ನೋಡು ತಾ ನೋಡು ತಂಗಿ ನೋಡಕ್ಕಆಕಿಂದರೆಸನ ಮೊಗವಾ (ಭರಚ. 
೪-೧೦); ತಾಯೆ ಅಕ್ಕಾಜಿಗಳಿರಾ (ಮುದ್ರಾಮಂ. ೧೫೬). [P ಅಣ್ಣಾಜಿ, 
ಭಾವಾಜಿ, ಮಾವಾಜಿ ಇತ್ಯಾದಿ ಹೋ. 
(ಆ ಅಕ್ಕ * -ಜಿ (ಆ ಜೀಯ)] 
ಅಕ್ಕಾಡಿಸು "ಅಟಸ್ಕಾಡಿಸು? ನೋ. 
ಅಕ್ಕಾಡು, "ಅಲಸ್ಥಾಡ್ಮು' ನೋ. 
ಅಕ್ಕಾಡ್ಕು "ಅಲುೃಡ್ಯು? ನೋ. 
ಅಕ್ಕಾದೇವಿ (ನಾ). ಒಬ್ಬಾಕೆಯ ಹೆಸರು: ರಾರಾಜಿಸಿದಳಖಿಳ 
ವಿದ್ಯಾರ್ಶ್ಮ್ಮಿ ದೀನಾವಳೀನಂದಿನಿಯಕ್ಕಾದೇವಿ ಧರ್ಮಾಗ್ರಣಿ (ಇಆ. 
2೪111, ೨೭೩-೨೧ ; 994). (೮ ಅಕ್ಕ, + ದೇವಿ] 
ಅಕ್ಕಾರು (ಕ್ರಿ). (ದಕ) ಅಳುವಿನಿಂದ ಗಂಟಲು ಒಣಗು. 
[ಅಕ್ಕೈ (< ಅಟಕ್ಸಿ) * ಆರು (ಆ ಆ೮ು)] 
ಅಕ್ಕಾಳೆ, ಅಂಕಾಳೆ, ಅಕಾಳಿ (ನಾ). ತುಪ್ಪದಲ್ಲಿ ಹುರಿದ ಅಕ್ಕಿ, 
ಹಾಲು, ಸ ಕೃ ರೆ ಮೊದಲಾದವನ್ನೆಲ್ಲ ಹಾಕಿ ಮಾಡಿದ ಗಟ್ಟಿ 
ಪಾಯಸ; ಕ್ಷೀರಾನ್ನ: ಸಿಟ್ಟು ೫೧ ಆಕ್ಕಾಳೆ ಮಡೆ ಹರಿವಾಣ ೪ ಅಡಕೆ 
೫೦ ಎಲೆ ೧೦೦(ಸೌಇಇ. IX-i, ೪೮೯-೪೧; 1513); ಲಕ್ಷುಮಿದೇವಿಯರಿಗೆ 
ಆರೋಗಣೆಗೆ ಅಕ್ಕಾಳೆಯ ಪಾಯಸದ ಹರಿವಾಣ ೧ ಕೆ (ಎಕ. x1೪, 
ಶ್ರೀರಂಗ. ೨೬೩-೭ 1527). ಅಂಕಾಳೆ: ನಯಿನೇದೃಕೆ ದಿ೧ ಕಂ ಹರಿ 
ವಾಣ ೫ (೦) ಕ್ಯಾಳೆ ಮಂಡೆ ೧ ಅಪ್ಪ ಪಡಿ ೧ (ಸೌಇಇ. 1೪, ೨೮೩-೫; 
1514). ಅಕಾಳಿ : ಅಪ್ಪ ಪ್ರಸಾದ ಹದಿಮೂರೂ ಅಕಾಳಿಯ ಪ್ರಸಾದ 
x x x ಧಿನನೂ ನಮಗೆ... ಯಿಕ್ಕುವ ಹಾಗೆ ಕಟ್ಟಳೆಯ ಮಾಡಿದೆವಾಗಿ 
(ಸೌಇಇ. IX-i, ೪೬೨-೩ ; 1467). 
[1. / ತಮಿ. ಅಕ್ಕಾರಡಲೈ, ಆಅಕ್ಯಾರನಡಿಚಿಲ್‌ - ಹಾಲು ಸಕ್ಕರೆ 
ಸೇರಿಸಿ ಮಾಡಿದ ಪರಮಾನ್ನ] 
ಅಕ್ಕಿ, (ನಾ). ೧. ಬತ್ತದ ಹೊಟ್ಟು ತೆಗೆದ ಮೇಲೆ ಉಳಿಯುವ ಕಾಳು: 
ಕಳಶಮುಂ ಕನ್ನಡಿಯುಂ ಪೂಪುಮಕ್ಕಿಯುಂ ಮಾದುಫಲಮುಂ 
(ವಡ್ಡಾ ರಾ. ೬೮-೭) ; ಪನ್ನಿರ್ಕಂಡುಗದಕ್ಕಿಯ ಕೂಲುಮ[೦] (ಪಂಪಭಾ. 
೩-೨೫ ವ); ಜಲವುಕ್ಳು ವುದಕ್ಕೆ ಮುನ್ನವೆ ಆಕ್ಟ ಬೆಂದಿತ್ತು:(ಮೋಳಿಮಾ. 
೮೦೧) ; ಅಕ್ಕಿಯ ಮೇಲೆ ಆಸೆ ನಂಟರ ಮೇಲೆ ಪ್ರೀತಿ (ಗಾದೆ). 
P ಸಣ್ಣಕ್ಕಿ, ದಪ್ಪಕ್ಸಿ, ಕೇಸಕ್ಕಿ, ಬೆಣತಕ್ಸಿ, ನೆಲ್ಲಕ್ಕಿ, ಗಂಧಸಾಲೆ 
ಯಕ್ಕಿ ಇತ್ಯಾದಿ ಹೋ. ೨. ಅಕ್ಕಿಯಂತಿರುವ ಕಾಳು: ವೇಣು 
ವಿಗೆ ಅಕ್ಕಿ ಹುಟ್ಟಿ ದ[ರೆ] ಮತ್ತೆ ಬಾಳುವೆಯುಂಟಿ? (ಮಾದೂಳ. 
೨೧) ; ಔ ಬಿದಿರಕ್ಕಿ, ನವಣೆಯಸ್ಕಿ, ಸಾವೆಯಕ್ಕಿ, ರಾಜಾನ್ನದಕ್ಕಿ, 
ಹಾರಕದಕ್ಕಿ, ಏಲಕ್ಕಿ ಇತ್ಯಾದಿ ಹೋ. ೩. ರಂಗೋಲಿಯ ಹಸೆ 
ಬರೆಯುವಾಗ ಇಡುವ ಅಕ್ಕಿಯ ಆಕಾರದ ಚುಕ್ಕಿ: ಪಸುರ್ವೊನ್ನ 
ಜಗಲಿ ಪಚ್ಚೆಯ ಪಸುರ್ವಂದರ" ಮುತ್ತಿನಕ್ಕಿ ನೀಲದ ಜಾಗಂ (ಕಾವ್ಯಾವ. 
೨೩೬). ೪. ಮಂತ್ರಾಕ್ಷತೆ: ಜಿನನಂ ಪೂಜಿಸಿದಳ್ಳಿ ಮಾಲೆ ಸೊಡರ್ಗಳ್‌ 
(ಲೀಲಾನ, ೩-೭೭). 
ಅಕ್ಕಿಯ ಭೋಜ - ಅಕ್ಕಿಬೋಜ : ಗೌಡರ ಮನೆಯಲ್ಲಿ ಜವಾನನಿಗೆ 
ಔತಣದ ಊಟಿವಾಗುತ್ತಿತ್ತು. ಅವನಿಗೆ ಕುಡಿಯುವ ಚಟವಿದ್ಧರೆ ಬಗನೆ 
ಕಳ್ಳನ್ನು ಅಥವಾ ಅಕ್ಕಿಯೆ ಭೋಜವನ್ನು ಕುಡಿಸುತ್ತಿದ್ದರು (ಪಂಜಪಂ. 
೪೭). ತಲೆಗೆ ಅಕ್ಕಿಕಾಣಿಸು - ಮದುವೆ ಮಾಡು; ಅಕ್ಸತಾರೋಪಣ 


೬೧ 


15 


25 


40 


45 


ಅಕ್ಕಿಪಡಿ 


ಮಾಡಿಸು: “ಮಗು, ತಂಗಿಗೆ ಹದಿನೇಳು ವರ್ಷ ತುಂಬಿತು. ಬಸಪ್ಪ 
ಯ್ಯನ ಮನೆ ಒಳ್ಳೆಯದಲ್ಲ. ಆದಷ್ಟು ಬೇಗನೆ ಅವಳ ತಲೆಗೆ ಅಕ್ಕಿ ಕಾಣಿ 
ಸುವ ಯೋಚನೆ ನನಗೆ? (ಮಸಕೂ. ೯). ಬಾಯಿಗೆ ಅಕ್ಕಿಕಾಳು ಹಾಕಿ 
ಕೊಂಡಿರು- ಏನು ಕೇಡಾಗುವುದೋ ಎಂದು ಹೆದರಿ ನಡುಗುತ್ತಿರು, 
--ಆತಂಕಪಟ್ಟುಕೊಳ್ಳುತ್ತಿರು (ಹೆಣದ ಬಾಯಿಗೆ ಅಕ್ಕಿಯನ್ನು 
ಹಾಕುವ ಸಂಪ್ರದಾಯದಿಂದ ಈ ಅರ್ಥ ಬಂದಿರಬಹುದು). 
(ದೇ. ಆ *ಅರ್ಕಿ. ॥ ತಮಿ. ಅರಿ, ಅರಿಚಿ; ಮಲ. ತುಳು. ಅರಿ; 
ಕೊಡ. ಅರಿ, ಅಕ್ಕಿ ; ತೆಲು. ಅಕ್ಕುಳ್ಲು) 
ಅಕ್ಕಿ (ನಾ). ಕಣ್ಣು (9). [ಸಂ. ಅಕ್ಷಿ] 
ಅಕ್ಕಿಗಂಜಿ (ನಾ). ೧. ಅಕ್ಕಿಯನ್ನು ನೀರಿನಲ್ಲಿ ಕುದಿಸಿದಾಗ ಮೇಲೆ 
ನಿಲ್ಲುವ ಮಂದವಾದ ದ್ರವ. ೨. ಅಕ್ಕಿಯನ್ನಾಗಲಿ ಅಕ್ಕಿಯ ತರಿ 
ಯನ್ನಾಗಲಿ ಜೇಯಿಸಿ ಮಾಡಿದ ಅಂಬಲಿ ಅಥವಾ ಪಾಯಸ. 
(ಅಕ್ಕಿ + ಗಂಜ್ಜಿ. ॥ ತುಳು. ಅರ್ಕಂಜಿ) 
ಅಕ್ಕಿಗಚ್ಚು "ಅಕ್ಕಿಗರ್ಚು' ನೋ. 
ಅಕ್ಕಿಗರ್ಚು, (ಕ್ರಿ). ಅಕ್ಕಿಯನ್ನು ತೊಳೆ: ಎಸರನಿಡುವಕ್ಕಿಗರ್ಚುವ 
ಬೆಸನಂ (ಗದಾಯು. ೭-೩೭). [ಅಕ್ಕಿ * ಕರ್ಚು] 
ಅಕ್ಕಿಗರ್ಚು,, ಅಕ್ಕಚ್ಚು, ಅಕ್ಕಿಗಚ್ಚು (ನಾ). ೧. ಅಕ್ಕಿಯನ್ನು 
ತೊಳೆದ ನೀರು. ೨. ಕಲಗಚ್ಚು. ೩. ಹುಳಿಗಂಜಿ. ೪. ಎ ಅಕ್ಕಿ 
ಗಂಜಿ ೧. “ಅಭಿಷವಂ ಅವಂತಿಸೋಮಂ ಶುಷೋದಕಂ ಶುಕ್ಲಂ ಈ ೪ 
ಆಕ್ಮಿಗರ್ಚು * (ಹಲಾಯು. ೫೩-೧೬೩) ; “ ಅಭಿಸವಮವಂತಿ ಶುಕ್ಲಂ 
' ಸೋಮಮೆನಲಕ್ಕಿಗರ್ಚೆನಿಕ್ಕುಂ? (ಮಂಗರಾ. ೬೪-೧). ಅಕ್ಕಚ್ಚು ಕ 
೨. ಎತ್ತುಗಳಿಗೆ ಮುಂಜಾನೆ ನೀರನ್ನೂ ಅಕ್ಕ ಚ್ಚನ್ನೂ ಕುಡಿಯಲು ಇತ್ತೆನು 
(ಈಕಥೆ. ೨೩) ; ದನಗಳು ತಮಗೆ "ಅಕ್ಕಚ್ಚು? ಬರಲಿ ಎಂದು ರಾಗಮಾಡು 
ತ್ತವೆ (ಮರಮ. ೭). ಅಕ್ಕಿಗಚ್ಚು : ೧. ಮಾವಿನ ಬಿತ್ತೆಳೆಯ ಕಜಕಿಕೆ 
ಶರ್ಕರೆಯಿನಿತಂ ಭಾವಿಸುವುದಕ್ಕಿ ಗಚ್ಚಂ (ಕಲ್ಯಾಕಾ. ೫-೧೩) ; ಅಕ್ಕಿ ಗಚ್ಚಂ 
ಬಸಿದು ತಿಳಿನೀರನೊಲೆಗೆತ್ತಿ ಕಾಸಿ (ಸೂಪಶಾ. ೩-೨). [ಆ ಅಕ್ಕಿಗರ್ಚು;] 
ಅಕ್ಕಿಗುಟ್ಟು (ಕ್ರಿ). ಅಕ್ಕಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಬತ್ತವನ್ನು 
ಕುಟ್ಟು : ಸಾರಿಸುವೆಡೆಯೊಳಮಕ್ಕಿ ಗುಟ್ಟುವೆಡೆಯೊಳ್‌ (ಸಮಪ. ೫-೮). 
[ಅಕ್ಕಿ * ಕುಟ್ಟು] 
ಅಕ್ಕಿಗುಡು (ಕ್ರಿ). ಅಕ್ಕಿಯನ್ನು ಕೊಡು: ಅಕ್ಕಿಗೊಟ್ಟು ಮಡಗೂಟು 
ಣ್ಬಂದಮಂ ಪೋಲದೇ (ಆದಿಪು. ೧೪-೩೨). 
[ಅಕ್ಕಿ * ಕುಡ್ಕು (ಆ ಕೊಡ್ತು)] 
ಅಕ್ಕಿಗೆಡ್ಡೆ (ನಾ). ಒಂದು ಮೂಲಿಕೆ; ಭದ್ರಾಕಂದ (ಓಷಧಿ. ೧೧೦). 
(ಆಕಿ + ಗೆಡ್ಡೆ] 
ಅಕ್ಕಿತರಿ (ನಾ). ಅಕ್ಕಿಯನ್ನು ಒಡೆದು ಮಾಡಿದ ತರಿ, ನುಚ್ಚು: 
ದಿನವೂ ರಾತ್ರಿ ಸಾವಿತ್ರಿ ಉಪವಾಸ ಮಾಡಿದರೆ ಮೈಗಾಗುವುದಿಲ್ಲವೆಂದು 
ಸರೋಜ ಅಕ್ಕಿತರಿ ಹಾಕಿ ಉಪ್ಪಿಟ್ಟು ಮಾಡಿಟ್ಟ ಳು (ತಾಯಿಕ. ೨೩೦). 
(ಆಕ್ಸಿ * ತರ್ಕಿ (ಆ ತಜಕ್ಯಿ)) 
ಅಕ್ಕಿದಳಿ (ಕ್ರಿ). - ಅಕ್ಕಿಗುಟ್ಟು : ಅಂಗವಿಪಿನದಿ . . . ಮನ್ಮನ ಮೃಗವಾ 
ಸ್ಮರನಲೆಯಿಂ ಸೆಜಕಿವಿಡಿದನೆ ಸುವ್ವಿಯೆಂದುರೆ ಪಾಡುತಕ್ವಿದಳಿವರು 
(ಜೀವಂಸಾಂ. ೨೦-೧೬). [ಅಕ್ಕ್ಮಿ * ತಳ್ಳಿ] 
ಅಕ್ಕಿನುಚ್ಚು (ನಾ). ಅಕ್ಕಿಯ ನುಚ್ಚು ; ತುಂಡುತುಂಡಾದ ಅಕ್ಕಿ. 
[ಅಕ್ಕಿ * ನುಚ್ಚು (ಆ ನುರ್ಚು)] 
ಅಕ್ಕಿಪಡಿ (ನಾ). ಅತಿಥಿ ಮುಂತಾದವರಿಗೆ ಅಡಿಗೆ ಮಾಡಿಕೊಂಡು 
ಊಟಮಾಡುವುದಕ್ಕಾಗಿ ಕೊಡುವ ಅಕ್ಕಿ ಬೇಳೆ ಮುಂತಾದ 
ಪದಾರ್ಥಗಳು; ಸ್ವಯಂಪಾಕದ ಸಾಮಗ್ರಿ; ಸೀದಾ: ಶಿಷ್ಯನ 


ಅಕ್ಕಿಪಿಲ್ಲಿ 


ಮನೆಯ ಹೊಗಲೊಲ್ಲದೆ ಅಕ್ಕಿ ಪಡಿಯ ತರಿಸಿ ಕೊಂಡು ಹೊಸಬಳಿಕೆ 
ಎಂದು ಮಾಡಿಸಿಕೊಂಡುಂಬವಂಗೇನೆಂಬೆನಯ್ಯಾ (ಚೆನ್ನವ. ೪೫-೨). 


ಅಕ್ಕಿಪಿಲ್ಲಿ (ನಾ). ಒಂದು ಬಗೆಯ ಕಾಲುಂಗುರ. (ಅಕ್ಕಿ? * ಸಿಲ್ಲಿ]; 
ಅಕ್ಕಿಬೋಜ (ನಾ). ಅಕ್ಕಿಯಿಂದ ಮಾಡಿದ ಒಂದು ಬಗೆಯ ಮದ್ಯ: 
ಅವನು ಒಂದು ಹಳ್ಳಿಗೆ ಹೋಗಿ ಚೆನ್ನಾಗಿ ಆಕ್ಟಿಬೋಜ ಕುಡಿದು, ಮತ್ತೇರಿ | 
ಕೆಸರುಗದ್ದೆಯ ಅಂಚಿನಲ್ಲಿ ತೂರಾಡುತ್ತ ಬರುತ್ತಿದ್ದನು (ಕಾನೂರು. ೨೦). 
[ಆಕಿ * ಬೋಜ] 
ಅಕ್ಕಿಯಿಡು (ಕ್ರಿ). ಚುಕ್ಕೆಯನ್ನು ಗುರುತು ಮಾಡು: ತಗಡಿನ ಮೇಲೆ 
ಕೆಳಗಿನ ಅಂಚಿನವರೆಗೆ ಬಳಪದಿಂದ ಅಕ್ಕಿಯಿಡುತ್ತಾ ಹೋಗರಿ|10 
(ಮುಂಬಯಿ. ೫-೫೩). [ಆಕ್ಕಿ * ಇಡು] 
ಅಕ್ಕಿರಡ್ಡಿಗಿಡ (ನಾ). ಒಂದು ಮೂಲಿಕೆ ; ಅಕ್ಕಿಹೆಡೆ (8). 
[ಅಕ್ಕಿರಡ್ಡ್ವಿ * ಗಿಡ (< ಗಿಡು)]. 
ಅಕ್ಕಿ ವುಲ್ಲು (ನಾ). ಹೊಲದಲ್ಲಿ ತಾನಾಗಿ ಬೆಳೆಯುವ ಒಂದು ಬಗೆಯ 
ಹುಲ್ಲು. : ಮರದಾರಕ್ಕಿವುಲ್ಲೆಸಿದಿಹುವಾ ವಿಪಿನದೊಳು' (ಶ್ರೀಪಾಲ. |15 
೭-೧೩). [ಅಕ್ಕಿ + ಪುಲ್ಲು (ಆ ಪುಲ್‌)) ತ 
ಅಕ್ಕಿವೋಲೆ (ನಾ).  (ದಕ-ಪ್ರಾ) ಒಂದು ಬಗೆಯ ಕಿವಿಯ ಓಲೆ. 
[ಅಕ್ಕಿ * ಓಲೆ] 
ಅಕ್ಕಿಸಜ್ಜಕ (ನಾ). (ಉಕ) - ಅಕ್ಕಿಸಜ್ಜಿಗೆ. (ಅಕ್ಕಿ * ಸಜ್ಜಕ] 
ಅಕ್ಕಿಸಜ್ಜಿಗೆ (ನಾ). ಅಕ್ಕಿಯ ತರಿ, ತುಪ್ಪ, ಬೆಲ್ಲ ಮೊದಲಾದವು |20 
ಗಳನ್ನು ಉಪಯೋಗಿಸಿ ಮಾಡಿದ ಒಂದು ತಿಂಡಿಯ ಪದಾರ್ಥ. 
[ಅಕ್ಕಿ * ಸಜ್ಜಿಗೆ (ಆ ಸೊಜ್ಜಿಗೆ)) 
ಅಕ್ಕಿಸರಿ (ನಾ). ಅಫ್ಕಿಯ ಹಿಟ್ಟಿನಿಂದ ಮಾಡಿದ ಅಂಟು. 
[ಅಕ್ಕಿ * ಸರಿ ( ಆ ಸಜಸ್ಸಿ)] 
ಅಕ್ಕಿಸ್ಕು "ಅಲಲ್ಬಸು' ನೋ. 25 
ಅಕ್ಕಿಸ್ಕು (ಕ್ರಿ). ಹಿಡಿ; ಅಪ್ಪಿಕೊ: ಅಕ್ಕನಿಗೆ ಬಾಚಿ ಹಿಕ್ಕುವ ಸೇವೆಗೆ 
ಪುಕ್ಕಟ್ಟಿ ಅನ್ನಕ್ಕೆ ಸಿಕ್ಕುವಳೆ ನೀನು ಚಿಕ್ಕ ಪ್ರಾಯಕೆನ್ನ ಪಕ್ಕೆಗೆ ಬಂದರೆ 
ಸಕ್ಕರೆದುಟ ಸವಿದಕ್ಕಿಸುವೆ (ವಾದಿಕೀ.೧-೬೫-೫). [ಅಕ್ಕು * -ಇಸ್ಕು) 
ಅಕ್ಕಿಹಿಟ್ಟು (ನಾ). ಅಕ್ಕಿಯನ್ನು ಬೀಸಿ ಮಾಡಿದ ಹಿಟ್ಟು: ಅಕ್ಕಿ 
ಹಿಟ್ಟಿನ ಲಿಂಗವು ವಿದ್ಯಾಪ್ರದವು (ಸೌಗಂಧಿ, ೩೯೨-೩೩). 30 
[ಅಕ್ಕಿ * ಹಿಟ್ಟು (ಆ ಪಿಟ್ಟು)] 
ಅಕ್ಕಿಹುಲ್ಲು (ನಾ). - ಅಕ್ಕಿವುಲ್ಲು (ಮೈಔಗಿ. ೨೮-೫೪೦). 
[ಅಕ್ಕಿ * ಹುಲ್ಲು (ಆ ಪುಲ್‌)] 
ಅಕ್ಕಿಹೆಡೆ, ಅಕ್ಕಿಹೆಡೆಯ (ನಾ). ಕಿರಿಹಾಲೆಸೊಪ್ಪು; ಹಾಲು 
ತೊಟ್ಟಿನ ಗಿಡ: “ಅಕ್ಮಿಹೆಡೆ ಹೇಮದುಗ್ವಂ ಚುಕುಳಮೆಂದೆನಿಕ್ಕುಂ” |35 
(ಮಂಗರಾ. ೩೯-೨೭). ಅಕ್ಕಿಹೆಡೆಯ : “ಭದ್ರಾನನೀ - ಅಸ್ಕಿ ಹೆಡೆಯ, 
ಕಳ್ಳಂಗಡಲೆ ; ಭದ್ರೋದನೀ, ಭರದ್ವಾಜೀ ಇ ಅಕ್ಕಿ ಹೆಡೆಯ ೫ (ಓಷಧಿ. 
೧೧೦) ; “ಕ್ಷೀರಾವೀ ದುಗ್ಧಿ ಕಾ ಶಬ್ದಗಳು, ಅಕ್ಕೀ[ಕ್ಕಿ3 ಹೆಡೆಯ ಗಿಡದ 
ಹೆಸರುಗಳು, ಹಾಲುತೊಟ್ಟಿನ ಗಿಡವೆಂಬರು? (ಗುರುಬಾ. ೧೬೨-೧೪೬). 
ಪೆಡೆಯಕ್ಕಿ ಹೋ. (ಅಕ್ಕಿ * ಹೆಡೆ (< ಪೆಡೆ)] 40 
ಅಕ್ಕಿಹೆಡೆಯ "ಅಕ್ಕಿಹೆಡೆ' ನೋ. 
ಅಕ್ಕಿಹೊಡೆ (ನಾ). - ಅಕ್ಕಿಹೆಡೆ : “ಕ್ಷೀರಿಕಾ ದುಗ್ಧಿಕಾ ಈ ೨ ಅಕ್ಕಿ 
ಹೊಡೆ” (ನಾಚಿರಾ.೧೦೯-೭) ; ಅಕ್ಕಿಹೊಡೆ ಸಮೂಲವ ತಂದು ಮೆಣಸು 
ಸೈಂಧವಲವಣ... ಶೋಧಿಸಿ ಸಣ್ಣ ಅರಳೆಬತ್ತಿ ಅದ್ದಿ ಆ ಹುಣ್ಣಿನ ಮೇಲೆ 
ಹಾಕಲು ಎಂಥಾ ಹುಣ್ಣಾದರೂ ಮಾಣ್ಣುಂ (ವಿವೈವಿ. ೩೭). 45 
[ಅಕ್ಕಿ * ಹೊಡೆ (ಆ ಪೊಡ್ಡೆ)) 


೬೨ 


| s 


ಅಕ್ಕುವಣಿಗ 


| ಅಕ್ಕು, (ಕ್ರಿ). ೧. ಹಿಡಿ; ಅಪ್ಪಿಕೊ: ಮೇಲ[ಪಾರಾಂ. ಲ]ಕ್ಕಿಡಪೆನಿಂತು 


ಮುದ್ದಿಸುವೆನಿಂತು (ಚಿಬಪು. ೧೯-೪೧) ; ಅಕ್ಕಿತೇ ದುಷ್ಕೀರ್ತಿ ತಮ್ಮನ 
ನಿಕ್ಕಿದೆನಲಾ ರಣಕೆ (ತೊರರಾ. ೬-೪೭-೩೮). ೨, ಯೋಗ್ಯ್ಯವಾಗು ; 
ಉಚಿತವಾಗು ; ಸರಿಹೋಗು : ಎಕ್ಕಸಕ್ಕದ ಮಾತುಗಳು ನಿಮಗಕ್ಕು 
ವವೆ (ಬಸಪು. ೫೬-೨೧). (ದೇ. ॥ ತುಳು, ಆರ್ಕು ಇ ತಬ್ಬು) 

ಅಕ್ಕು "ಅಟ್ಟು ನೋ. 

ಅಕ್ಕ್ಯು (ನಾ). ಏಳಿಗೆ; ಲಾಭ; ಸಂಪತ್ತು : ಸಿರಿಗೀ ಬಾರಗೆ ಬಾಗಿಲೊಳ್‌ 
ಬೊಜಗರೀಗಳ ಬಂದು ನಿಂದಿರ್ದಪರ್‌ ಕರೆ ನಿಮ್ಮಕ್ಕನನಕ್ಕುವ [ಪಾಠಾಂ. 
ಮಕ್ಳು ಪೊಸತು (ಶಾಂತೀಶ್ವ. ೧೧-೭೯ ; ಕುಸುಮಾ. ೧೧-೧೫೪). 

[ಆ ಅಗ್ಕು?. ॥ ತಮಿ, ಆಕ್ಕೈಮ್‌ - ಅಭಿವೃದ್ಧಿ, ಸಂಪತ್ತು] 

ಅಕ್ಕು " ಅಟ್ಟು” ನೋ. 

ಅಕ್ಕ್ಯು (ನಾ). ಇಲಿ: ಬಯಲ್ಲೆ ಬಂದ ಕಿತ್ತಿಲಿಯನಣಕಿಯಟ್ಟುವ ದಿಟ್ಟದ 
ಗೊತ್ತಿನ ಕೊತ್ತಿಗೆ ತಡೆಯ ಹಡಲಿಗೆಯೇಂ ಬಲ್ವೆಟ್ಟಿ ? ಮೇಣುಂ ಮೈಗರೆ 
ವಕ್ಕಿನ ತಲೆ ದಕ್ಕುಂತ£ದ3ಲೆಯೇ (ರಾಮಾಶ್ವ. ೯೭-೨೯); ಅಕ್ಕುಬೆಕ್ಕು 
ಗಳೊಂದು ಗೊಡವೆಯೆಮಗೇಕೆ? (ರಾಮಾಶ್ಚ. ೯೮-೫). [ಸೆಂ. ಆಖು] 

ಅಕ್ಕ್ಯು "ಆಗ್ಕು' ನೋ. 

ಅಕ್ಕುಂ "ಆಗ್ಕು' ನೋ. 

ಆಕ್ಕುಡ್ಕ (ನಾ). ಶೂರ; ಸತ್ತ್ವಶಾಲಿ; ಎದೆಗಾರ : *ಅಕ್ಕುಡರೆನೆ 
ಸತ್ವಗರು ೫ (ಭಾರನಿ. ೫೨-೬೦). [?] 

ಅಕ್ಕುಡ್ಕ (ಗು). ಸತ್ತ್ವಹೀನ; ನಿಸ್ಸಾರ (?) : ದುಗುಡವೇಕೈ ನಿಮಗೆ 
ಕರ್ಣಾದಿಗಳು ನೀವಕ್ಕುಡರೆ ಬಲುಗಾಳೆಗದೊಳಗೆ ಕೈಮಾಡಿ ನೊಂದಿರಿ 
ಕೊಂದಿರರಿಭಟರ (ಕುವ್ಯಾದ್ರೋ. ೪-೫) ; ವೀರ ರಾಮನ ಬಾಣವರುಷಾ 
ಸಾರದಲಿ ನೆನೆದಸುರಪತಿ ಕೈಹಾರವಕ್ಕು[ಪಾಕಾಂ. ಕ್ಸು]ಡವಾಗೆ... 
ನೆಗಹಿದನಾರುಭಟಿಯಲಿ .. . ಮಹೋಗ್ರ ಶಕ್ತಿಯನು (ತೊರರಾ. 
«-v-a2). [?) 

ಅಕ್ಕುಡಿಸು (ಕ್ರಿ). ಕುಗ್ಗು; ತಗ್ಗು; ಕುಸಿ: ಕಾಳೆಗದ ಕೈಚಳಕದವನು 
ಬ್ಬಾಳುತನನಕ್ಕುಡಿಸೆ ಯಿಕ್ಕೆಲದಾಳು ತೆಗೆದುದು (ಕುವ್ಯಾದ್ರೋ. ೧೭-೧); 
ಬಾಣಹತಿಗಕ್ಕುಡಿಸಿ ರಾಜ್ಯಶ್ರೇಣಿ ಜರುಗಿತು (ಕುವ್ಯಾಕ. ೨೪-೪೨) ; ನಸಿ 
ದಿರಕ್ಳುಡಿಸಿದಿರಿ ನೊಂದಿರಿ ಬಸವಳಿದಿರನುಗೆಟ್ಟರಖಿಳಾಯಸಕೆ ಸಂದಿರಿ 
(ತೊರರಾ. ೧-೮-೬೪); ಬಲಿಮುಖ ಪಡೆಯ ಪದಹತಿಗಹಿಪನಸುವಕ್ಕುಡಿಸೆ 
(ತೊರರಾ. ೬-೧-೧೨). “ಅಕ್ಕುಳಿಸು > ಪರಾ. [ಅಕ್ಳುಡ್ಡ + -ಇಸ್ಕು] 

ಅಕ್ಕುಮಿಕ್ಸು (ನಾ). ಅತಿಶಯ : ಅಕ್ಕರೆಯದಾಯಿತು ಅಕ್ಕರಿಗರಿಗೆಲ್ಲ 
ಅಕ್ಕುಮಿಕೈನುವಂತೆ ಕೊನೆವರೆಗು (ಸಖೀಗೀ. ೪೦-೯೪೦). 

[ಆ ಆಗ್ಕು * ಮಿಗು?) 

ಅಕ್ಕುರಳಿ (ನಾ). “ಭಯ, ಅಂಜಿಕೆ” (ಸಿರಿಕೋ). [1] 

ಅಕ್ಕುಲ (ನಾ). ಕುಲಹಾನಿ : ಪರಸ್ತ್ರೀಯರಂ ನೆರೆದಡಕ್ಕುಲಮಪ್ಪುದು 
(ಜೈಮಿಭಾ. ೫-೫೬). [ಸಂ. ಅಕುಲ] 

ಅಕ್ಕುಲಜ (ನಾ). ಹೀನಕುಲದಲ್ಲಿ ಹುಟ್ಟಿದವನು: ಗಂಗಾಂಬುವಿಗೆ 
ಕಿಲ್ಟಿಷವೆ ಬೃಹದ್ಭಾನುವಂತ್ಯಜರ ಮನೆಯಲಿರ್ದಡಕ್ಕುಲಜನೆ (ಸಿಂಗಿರಾ. 
೪-೪೧) ; ಅಕ್ಕುಲಜಂಗಾಚಾರಂ ಮರ್ಕಟರೂಪಂಗೆ ಚೇಷ್ಟೆ ಮುದುಕೆಗೆ 
ಬೇಟಂ ಠಕ್ಕರಿಗಾರಾಧ್ಯತನಂ ಮಿಕ್ಕುದು ಕಲಿಕಾಲಗುಣ ಮಹತ್ಸಲ 
ದಿಂದೆಂ (ನೀತಿಸಾ. ೧೬-೧೫೧). (ಸಂ. ಅಕುಲಜ] 

ಅಕ್ಕುಲಿಗ (ನಾ). ಕುಲಗೇಡಿ; ನೀಚ: ಅದನು ಕುಹಕದಿ ಗೆಲ್ಲಲಾ 
ಶಕುನಿ ಅಕ್ಕುಲಿಗನಿಹನು (ಜಿನಭಾ. ೩೭-೩೨). [ಅಕ್ಕುಲ + -ಇಗ] 

ಅಕ್ಕುಲಿಸು "ಅಕ್ಕುಳಿಸು' ನೋ. 

ಅಕ್ಕುವಣಿಗ (ನಾ). ಹಕ್ಳುದಾರರಿಲ್ಲದ ಆಸ್ತಿಯನ್ನು ನುಂಗುವವನು: 


ಅಕ್ಕುಳಿ 


ಇವನು ಅಕ್ಕುವಣಿಗ ; ಯಾರ ದ್ರವ್ಯವಾದರೂ ಅಕ್ಸಿಸಿಕೊಳ್ಳುತ್ತಾನೆ 
(ಸ್ಕಾಂಡರ್‌). [ಅಕ್ಕ್ಯು(< ಅಟ್ಟು ) + -ವಣಿಗ] 

ಅಕ್ಕುಳಿ (ನಾ). ಕುಗ್ಗಿದವನು (?) : ಅಕ್ಕುಳಿಸಿದ ಹೊಟ್ಟಿ ಚಿಕ್ಕುಗಣ್ಣಿನ 
ಮೋಕೆ ಅಕ್ಕುಳಿಯು ತುಂಬ ಕಡುಗೋವಪಿ ಪುರುಷನು ಚಿತ್ತಿನಿಗೆ ಮೇಳ 
(ಸರ್ವಜ್ಞ. ೧೬೩೮). [££ ಅಲ್ಯ್ಯು*-ಕುಳಿ ?) 

ಅಕ್ಕುಳಿಕೆ, ಅಕ್ಕಳಿಕ್ಕೆ (ನಾ). ೧. ಕುಗ್ಗುವುದು ; (ಹೊಟ್ಟಿ) ಒಳಕ್ಕೆ 
ಇಳಿಯುವುದು ; ಹೊಟ್ಟಿಯನ್ನು ಒಳಕ್ಕೆ ಎಳೆದುಕೊಳ್ಳುವುದು. 
೨. ಚಕ್ಕಳಗುಳಿ; ಕಚಗುಳಿ; ಗುಳುಗುಳು; ಕಟ್ಟಾಡಿಸುವುದು (8). 
ಅಕ್ಕಳಿಕ್ಕೆ (8). [ಅಕ್ಕುಳಿಸು + -ಕೆ] 

ಅಕ್ಕುಳಿಸು, ಅಕ್ಕಳಿಸು, ಅಕ್ಕುಲಿಸು(ಕ್ರಿ). ೧. (ಹೊಟ್ಟಿ) ಒಳಕ್ಕೆ ಇಳಿ; 
ಕುಗ್ಗು; (ಹೊಟ್ಟೆಯನ್ನು) ಒಳಕ್ಕೆ ಎಳೆದುಕೊ; ಕುಗ್ಗಿಸು: “ಅಕ್ಕು 
[ಪಾಠಾಂ. ಕೃ]ಳಿಸು ನಿಮ್ನಕುಕನ್ಲಿ ಭಯೇ ಚ (ಶಮಧಾ); ಬಲಲ್ಲ 
ಮೆಯ್ಯಕ್ಕುಳಿಸಿರ್ದ ಪೆರ್ಬಸಿಅಗುರ್ವಿಸೆ ಬಂದನ ಡೊರ್ವ ಪಾರ್ವಂ 
(ಲೀಲಾನ. ೬-೬೮); ಬಿಟ್ಟ ಬಾಯಕ್ಕುಳಿಸಿರ್ದ ಪೊಟ್ಟಿ (ವರ್ಧಪು. ೧೫-೩೮); 
ಕುಕ್ತಿಯಕ್ಕುಳಿಸೆ ಬೆಂಗಡರ್ವದಡು ಸಹಜದೊಳೀಕ್ಷಿಸೆ ಪುಟ್ಟ ಡೊಳ್ಳಿ ಹುದು 
(ಭರಚ. ೬-೬೧). ೨. ತಗ್ಗು; ಕುಗ್ಗು ::ಸುರರಳ್ಯಾಡುವ ಮೇರುವಕ್ಕು 
ಳಿಸುವೆನ್ಸೀ ಶೌರ್ಯಮುಂ (ಕಾವ್ಯಸಾ,೪೨೦); ಉಗ್ರಾಟೋಪವಕ್ಕುಳಿಸುತೆ 
(ರುಕ್ಕಾಂಗ. ೧೩-೭೫) ೩. ಹೆದರು: “ಅಕ್ಕು[ಪಾಠಾಂ. ಕೃ)ಳಿಸುನಿಮ್ಮ 
ಕುಕ್‌ ಭಯೇ ಚ” (ಕಮಧಾ); ಈ ಭುವನೈಕಮಲ್ಲಂ ಮೋಹಮಲ್ಲನ 
ನೆಕ್ಕತುಳದಿಂದಕ್ಕುಳಿಸದೆ ಡೊಕ್ಕೆರಿಗೊಂಡು (ಪಾರ್ಶ್ವಪು.. ೧೬-೧೦ ವ) ; 
ಮುಕ್ಕಣ್ಣನಾತ್ಮಜಂ ಹರಿಯಕ್ಕುಳಿಪಂತೊಂದು ಬಾಣಮಂ ತೊಟ್ಟಿ ಚ್ಚಂ 
(ವೀರನಿ. ೧೨-೩೬). ೪. ಹಿಂದೆಗೆ; ಹಿಮ್ಮೆಟ್ಟು: “ಒಳಸೋರ್ದುದು 
ಪಾರಿತು ಮಲ್ಲಳಿಗೊಂಡುದು ಸರಿದುದೋಸರಿಸಿದುದು ತಾನಕ್ಕುಳಿಸಿದುಡು 
ಮೆಯ್ದೆಗೆದುದುಂ . . . ಹಿಂಗಿತು ಪೆಡಮೆಟ್ಟಿ ತೆನ್ನಲಪಸರಣಂ” (ಕವಿಕಂ. 
೨೫೨, ೨೫೩); “ಆಕ್ಕುಳಿಸಿತೆಂದುಂ... ಅಪಸರಣಕ್ಕೆ ಪೆಸರ್‌” (ಕಶಸಾ. 
೩೧-೬೫೯). ಸರ್ವವನಕ್ಕುಳಿಸದೆನ್ನಲಿ ಸಮರ್ಪಿಸಿ ಭಾವಶುದ್ಧಿಯಲಿ 
(ನಿಭಾಗ. ೩-೧೫-೧೬); ಕಳವಿನಲಿ ಬಲುಹಿನಲಿ ಮೇಣಕ್ಕುಳಿಸದೀ ಬ್ರಹ್ಮಸ್ವ 
ವನು... ಅವನು ಕೊಂಬನಾತನನು(ನಿಭಾಗ. ೫-೧೧-೨೭). ೫. ಹಿಂದಕ್ಕೆ 
ತೆಗೆದುಕೊ; ಉಪಸಂಹಾರಮಾಡು : ಬೆಳಸಿ ರಜದಲಿ ಸತ್ವಗುಣದಲಿ 
ನಿಲಿಸಿ ತಾಮಸಗುಣದಿನಿದನಕ್ಕುಳಿಸಿ ಜಗವನು ನಿನ್ನ ಮಾಯಾಶಕ್ತಿಯಲಿ 
ನೀನೆ (ನಿಭಾಗ. ೧೦-೩-೪೫). ೬. ದುಃಖಿಸು; ಕೊರಗು: ಕರುಣದಿಂ 
ಮುನಿಪ ಸತಿಯಕ್ಕುಳಿಸದಿರು ಬೆದರಲೇಕೇಳು ನಿನಗೆ ಮಗನಹನಂಜ 
ಬೇಡೆಂದನು(ತುರಂಗ.೫-೩೯). ಅಕ್ಕೆಳಿಸು : ೧. ಅಕ್ಕಳ£ಳಿ3ಸಿದ ಹೊಟ್ಟಿ 
ಸೊಕ್ಕಿದ ಗಲ್ಲ (ಶರಲೀ. ೩೪೩-೪). ಪ, ಅಕ್ಕಳಿಸಬೇಡ ನಿನಗಾ ಮುನಿಯೆ 
ರಿಪುವ ತರಿದಿಕ್ಕು ನಡೆ (ತುರಂಗ. ೫೪-೩೮) ; ಪಾರ್ವನೆಂದಕ್ಕಳಿಸಿ ಹೆರೆ 
ದೆಗೆದು ಪಂಟಸದೆ ಸೇರ್ವೆಯಿಂದಾ ಪಶುನನಾಕ್ರಮಿಸಿ ಬಂದು (ಪರಶು. 
೨೩-೧೭). ೬. ನೋವಿನೊಳ್‌ ಪವಡಿಸಿದ ಭೂರಮಣನಂ ಕಂಡರು ಅಕ್ಕಳಿ 
ಸುತಿರೆ ಫಲುಗುಣಂ (ತುರಂಗ. ೬೪-೩೬). ಅಕ್ಕುಲಿಸು : ೨. ಗೋಪರ 
ಮ ಕ್ಕ ಳೇ ಕೊಂದವರು ಕಾಲಂಗಕ್ಕುಲಿಸದರಿಬಲಪರಾಕ್ರಮನನು 
(ನಿಭಾಗ. ೧೦-೪೭-೩). 

ಅಕ್ಕುಳಿಸಿಕೊ - ತಗ್ಗಿಸಿಕೊ; ಉಪಸಂಹರಿಸು : ಪಾಪಿ ಕೊಲ್ಲ 
ದಿರಕ್ಕುಳಿಸಿಕೋ ಕೋಪವನು (ನಿಭಾಗ. ೧೦-೩೧-೧೫). "ಅಕ್ಕುಡಿಸು? 
ಪರಾ. 
[ಆಕ್ಕುಳ್ಳಿ ? + -ಇಸ್ಕು. ॥ ತಮಿ, ಮಲ. ಎಕ್ಕು- ಹೊ ಟ್ಟಿಯ 

ಸ್ನಾಯುಗಳನ್ನು ಸಂಕೋಚಿಸು; ತೆಲು. ಅಕ್ಕಳಿಂಚು  ತಗ್ಗಿಸು] 

ಅಕ್ಕೈ "ಅಟಕ್ಕಿ' ನೋ, 


0 


py 


5 


20 


25 


30 


35 


40: 


45 


ಅಕ್ಕೆ ಬೊಟ್ಟು (ನಾ). ಹಣೆಗೆ ಇಡುವ ಅಕ್ಷತೆಯ ಬಟ್ಟು : ಸೋರು 
ಡಿಯ ಮಲ್ಲಿಗೆ ಯೆ ನೊಸಲಕ್ಕೆ[ಪಾಠಾಂ. ಲಣೈೆ]ಬೊಟ್ಟಿ ಬೈತಲೆಯೆಳೆ 
ಮುತ್ತೆ ಬಾ (ಧರ್ಮನಾ. ೧-೭೫). [ಅಕ್ಕೈ (೮ ಅಣ) + ಬೊಟ್ಟು] 

ಆಕ್ಕೊ "ಅದೆಕೊಳ್‌? ನೋ. 

ಅಕ್ಕೊತ್ತು (ಕ್ರಿ). ಹಟಿಮಾಡು; ಪಟ್ಟುಹಿಡಿ (?) : ಸಾಕಲಾಗದೆಂದು 
ಅಕ್ಕೊತ್ತಿ ನುಡಿದರೆ ಏಳೆ ನಾ ನಿಮ್ಮ ಬಿಡುವೆ ಶಂಭು ಜಕ್ಕೇಶ್ವರಾ (ಗಣಭಾ. 

(ಅಕ್ಕು ಐ“ ಒತ್ತು] 

ಅಕ್ಕೊತ್ತೆ (ನಾ). ಒತ್ತಿ ಹಿಡಿದು ತೆಗೆದುಕೊಂಡ ಪಣ. "ಅಕ್ಕೊತ್ತೆ 
ಗೊಳ್‌? ಪರಾ. (ಅಕ್ಕು? ಒತ್ತೆ] 

ಅಕ್ಕೊತ್ತೆಗೊಳ್‌ (ಕ್ರಿ). ಒತ್ತಿ ಹಿಡಿದು ಪಣವಾಗಿ ತೆಗೆದುಕೊ; ವಶ 
ಪಡಿಸಿಕೊ; ಅಧೀನಮಾಡಿಕೊ : ಕಕ್ಕಸವೆತ್ತ ಕಾಮಿನಿಯರ ಕಂಡು 
ಕಣ್ಣಿಕ್ಕದಂತೆನ್ನ ಚಿತ್ತವನು ಆಕ್ಕೊತ್ತೆಗೊಂಡ ಭಾಮಿನಿ ರನ್ನೆ ಲಾಲಿಸು 
(ಮೋಹತ. ೩೮-೨). [ಅಕ್ಕೊತ್ತೆ * ಕೊಳ್ಳ್‌] 

ಅಕ್ಬಡ, ಅಕ್ಕಡ, ಅಖಾಡ (ನಾ). ಕುಸ್ತಿ ಮಾಡುವ ಪ್ರದೇಶ; ಮಲ್ಲ 
ಯುದ್ಧದ ರಂಗ: ಸುಮಿತ್ರನೆಂಬರಸಂ ಮಾನಕಷಾಯ ಮಹಾಗರ್ವಿತಂ 
ಮಲ್ಲಯುದ್ಧದೊಳ್‌' ಕುಶಲನಕ್ಟ [ಡ] ದೊಳ್‌ ಪಲರುಮನಿಕ್ಯಿ ಗೆಲ್ಲು 
(ಚಾವುಂಉ. ೪೬-೨) ; ಮತ್ತಂ ಮಲೆತು ನಿಂದು ಅಕ್ಬಡದೊಳ್‌ ಪೊಕ್ಕು 
ಬಾಹಪ್ಪಳಿಸಿ (ಗಿರಿಕ. ೨-೧೦೫ ವ); ಇಕ್ಳುಟದಂತಖ್ಟ್ಬ(ಕ್ಚ3ಡದೊಳ್‌ 
ಕಡಂಗಿ ಪಿಡಿದೌಂಕಲ್‌ ಬಲ್ಲ ಮಲ್ಲರ್‌ (ಧರ್ಮನಾ. ೨-೪೮) ;. ಕೆಂಬ 
ಟ್ಟಿಯ ಮಿಸುಗುವ ಪಾಸೆಂಬಕ್ಟಡದೊಳು ನವ ಘುಸ್ಕಣವಿಮಿಶ್ರಿತ ಗಂಧ 
ರಜಮನಂಗದೊಳಿಟ್ಟು (ಜಯಕಾ. ೮-೫೦). ಅಕ್ಕೈಡ: ಜಗಜಟ್ಟಗಳಕ್ಕ 
ಡಂಗಳೊಳ್‌ ಮರಳದೆ ಪೋರ್ವ(ಸೂಕ್ತಿಸು.೪-೮೫); ಕರತಳವ ಮಾಲುದ್ದಿ 
ಭುಜದಲಿ ಶಿರದಲಂದಕ್ಕಡದ ಮಣ್ಣ ನು ಬೆರಳಲುದುರಿಚಿ (ಕುವ್ಯಾಕ. 
೧೯-೪೧); ಜಟ್ಟಿಗಳಾ ಪಿರಿಯಕ್ಕಡಮಾ ಪೊಳಲ ಬಾಹೆಯೊಳು ಬಂಧುರ 
ಮಾಗಿಯೆ ಶೀವಿಹುದು (ಶ್ರೀಪಾಲ. ೧-೬೮). ಅಖಾಡ : ಮೂರನೆಯ 
ಜಾವದಹೊತ್ತಿಗೆ ಎಲ್ಲರೂ ಅಖಾಡದಲ್ಲಿ ಸೇರಿದರು (ಕಾರಾಣಿ. ೨೮). 

[ಪ್ರಾ. ಅಕ್ಟಾಡಗ, ಅಕ್ಸಾಡಯ ( ಆ ಸಂ. ಆಶ್ಷವಾಟಕ, ಆಕ್ಷವಾಟ) ; 

ಪಾಲಿ. ಅಕ್ಬವಾಟ. / ಮರಾ. ಅಖಾಡಾ, ಅಕ್ಸಾಡ ; ಹಿಂ. ಅಖಾಡಾ] 

ಅಕ್ಟೋಳ "ಅಕ್ಷೋಟ' ನೋ. 

ಅಕ್ತ (ಗು). ಬಳಿದ; ಲೇಪಿಸಿದ: ಉದಾ-- ವಿಷಾಕ್ತ £-ವಿಷ* 
ಅಕ್ತ3 ; ರಕ್ತಾಕ್ಕ £- ರಕ್ತ * ಅಕ್ತ3. [ಸಂ] 

ಅಕ್ರಮ (ಗು). ೧. ಕ್ರಮವಿಲ್ಲದ. ೨. ಕ್ರಮವಲ್ಲದ; ನಿಯಮಕ್ಕೆ 
ವಿರೋಧವಾದ. (ನಾ). ೩. ಒಂದು ಕಾವ್ಯದೋಷ : ಮೊದಲೊಳ್‌ 
ಮುಂ ಪೇಟ್ಲುದ್ದೇಶದಂದಮನುದೇಶಮಾಗದಂದಕ್ರ ಮಂ (ಕಾ ವ್ಯಾನ. 
೪೬೮). ೪. ಗಂಗಡಿಕಾರ: *ಅಜಕಿಯೆ ಗಂಗಡಿಕಾರನಕ್ರಮಂ” 
(ಮಂಗರಾ. ೧೧೦-೬). [ಸಂ.] 

ಅಕ್ರಮನಿರೋಧ (ನಾ). ಅಕ್ರಮವನ್ನು ತಪ್ಪಿಸುವುದು ; ಅನ್ಯಾಯ 
ವನ್ನು ತಡೆಯುವುದು. [ಅಕ್ರಮ + ನಿರೋಧ] 

ಅಕ್ರಮಪ್ರವೇಶ (ನಾ). ಎಲ್ಲೆ ಮಾರಿ ಪ್ರವೇಶಿಸುವುದು ;: ನ್ಯಾಯ 
ವಿರುದ್ಧವಾಗಿ, ಪ್ರವೇಶಿಸುವುದು. [ಆಕ್ರಮ + ಪ್ರವೇಶ] 


೫೫-೫). 


| ಅಕ್ರ ವ್ಯಾದ (ನಾ). ಮಾಂಸಾಹಾರಿಯಲ್ಲದ ಪ್ರಾಣಿ; ಸಸ್ಯಾಹಾರಿ: 


ಹಕ್ಕಿಗಳು ಕ್ರವ್ಯಾದಗಳು, ಅಕ್ರವ್ಯಾದಗಳು ಎಂದೆರಡು ಪ್ರಕಾರದವು. 
ಕಾಗೆ, ಹದ್ದು, ರಣಹದ್ದು ಮುಂತಾದವು ಕ್ರವ್ಯಾದಗಳು. ಗಿಣಿ, ಹಂಸ 
ಮುಂತಾದವು ಅಕ್ರವ್ಯಾದಗಳು (ಆರ್ಯಧ. ೧೦೫). [ಸಂ.] 


ಅಕ್ರಿಯ್ಮ 
ಅಕ್ರಿಯ, (ಗು). ೧. ಕೆಲಸವಿಲ್ಲದ; ನಿಷ್ಟ್ರ್ರಿಯ ; ಏಕನಾತ್ಮನನಂ 
ತನಚಲನಶೋಕನದ್ವಯನಮಲನಭವನಲೋಕ ನಿಸ್ಪ ಎಹನಮಿತನಕ್ರಿಯನ 


| 
[ಸಂ.] | 


ಹೆತನಭ್ರಮೆನು (ಕುವ್ಯಾಭೀ. ೩-೫೯). 
ಅಕ್ರಿಯ್ಯ (ನಾ). ಸಲ್ಲದ ನಡೆವಳಿಕೆ; ಕೆಟ್ಟ ಕೆಲಸ: ಅಕ್ರಿಯದಿ 
ನಡೆದು ಕೆಟ್ಟರು (ತುರಂಗ. ಆ೫-೭). (ಸಂ. ಆಕ್ರಿಯಾ] 5 
ಅಕ್ರೊರ (ಗು). ೧. ಕ್ರೂರವಲ್ಲದ ; ಮೃದು. (ನಾ). ೨. ಶೀಕೃಷ್ಣನ| 


ಚಿಕ್ಕಪ್ಪ. [ಸಂ.] | 

ಅಕ್ರೋಟ "ಅಕ್ರೋಡ' ನೋ. 

ಅಕ್ರೋಟು "ಅಕ್ರೋಡ' ಕೋ. 

ಅಕ್ರೋಡ, .ಅಕ್ರೋಟ, ಅಕ್ರೋಟು, ಅಖೋಟ (ನಾ). ಒಂದು 
ಜಿಯ ಪಕ os ತೀರದಲ್ಲಿ ವಿಸ್ತಾರವಾದ ಆಲದ ಮರ | 
ಗಳಂತೆ ಭವ್ಯವಾಗಿ ಬೆಳೆದಿರುವ "ಅಕ್ರೋಡ'ದ ಮರಗಳ ಸಾಲುಗಳ 
ನಡುವೆ ಒಂದು ರಾತ್ರಿಯನ್ನು ಕಳೆಯಬೇಕಾಯಿತು (ಅಹಲ್ಕೋ. ೫೩). 
ಅಕ್ರೋಟ (8). ಅಕ್ರೋಟು : ಮನೆಗೆ ಹಿಂತಿರುಗುವಾಗ ನನ್ನ ಜೇಬಿ 
ನಲ್ಲಿ ಅಕ್ರ ಟು, ಈ ಹಣ್ಣುಗಳನ್ನೂ . . . ಕೊಟ್ಟು ಕಳಿಸಿದರು 
(ವಿವಧು. ೬). ಅಹೋಟ (ಪಂಡಿತ. ೬). 

(ಪ್ರಾ. ಅಕ್ಟೋಡ (ಆ ಸಂ. ಅಕ್ಟೋಟ). / ಪಾರೆ. ಅಖರೂತ್‌ ; 

ಹಂ. ಅಖ್‌ರೋಟ್‌] 

ಅಕ್ರೋಧ (ನಾ). ಕ್ರೋಧವಿಲ್ಲದಿರುವುದು. [ಸಂ.] 

ಅಕ್ಲಿಷ್ಟ (ಗು). ಕ್ಲಿಷ್ಟವಲ್ಲದ; ನಿರಾಯಾಸವಾದ. ([ಸಂ.] 

ಅಟ (ನಾ). ಸ ಕ್ಲೀಬನಲ್ಲದವನು; ಸಂಡನಲ್ಲದವನು. 

ಸಮರ್ಥ. [ಸಂ. ] 

ಅಕ್ಷತ (ನಾ). 'ಕ್ಲೇಶವಿಲ್ಲದ ಸ್ಥಿತಿ: ಮತ್ತನಯರ್ಕಳನೋದಿಸೆ ಮತ್ತಿ 
ವನಕ್ಲೇಶದಿಂ ಶ್ರುತಿಸ್ಮೃತಿಶಾಸ್ತ್ರೋಪಾತ್ತಮುಖನಾಗೆ (ಶಾಂತಿಪು. 
೬-೬೩). ([ಸಂ.] 

ಅಕ್ಷ (ನಾ). ೧. ಪಗಡೆಯ ಆಟಿದ ದಾಳ. ೨. ಪಗಡೆಯ ಕಾಯಿ : 
“ದ್ಯೂತದಚ್ಚುಗಳಕ್ಷಮೆನಿಸಿಕ್ಕು? (ಮಂಗರಾ. ೭೨-೨೪). ೩. ಪಗಡೆಯ 
ಆಟ, ಜೂಜು: “ತಾಜಕಿಯಲಿ ಭಂಡಿಯಲಿ ಜೂಜಿನಲಿ ಬಲ್ಪಿನಾಧಾರ 
ದಲಿ ಅಸ್ಷಮೆನಿಸಿಕ್ಕು ೫ (ಮಂಗರಾ. ೧೪೫-೩೦). ೪.'ರಥದ ಅಚ್ಚು ; 
ಅಚ್ಚುಮರ; ಅಚ್ಚಿಗೆ ಹಾಕುವ ಬಳೆ; ಕಡೆಗೀಲು : "ಅಕ್ಷಮೆನ 
ಲಚ್ಚು'' (ಮಂಗರಾ. ೮೪-೨೫). ೫. ರಥ ; ಬಂಡಿ. ೬. (ಬಂಡಿಯ) 
ಚಕ್ರ. ೭. ತಾರೆಯ ಕಾಯಿ, --ಮರ: “ವಿಭೀತಕಮಕ್ಷಮೆನೆ ತಾಣ? 
ಯಕ್ಕು” (ಮಂಗರಾ. ೩೭-೨೦). ೮. ನೆಲ್ಲಿಯೆ ಮರ. ೯. ರುದ್ರಾ ಕ್ಷಿಯ 
ಮರ. ೧0. ಗೇರುಮರ. ೧೧. ಕಣ್ಣು. ೧೨. ಇಂದ್ರಿಯ. ೧೩. ಕವಡೆ; | 


10 


15 


20 


25 


30 


ತಾಡಿಕವಡೆ. ೧೪. ಎಂಬತ್ತು ಸುಂಜಿಯ ತೂಕ; "ಕರ್ಷ'. 35 
೧೫. [ಭೂಗೋಳ] ಉತ್ತರ ದಕ್ಷಿಣ ಧ್ರುವಗಳನ್ನು ಸೇರಿಸುವ 
ಕಲ್ಪಿತ ರೇಖೆ; ಅಕ್ಷಕೇಖೆ; ಭೂಮಿಯ ಅಚ್ಚು. ೬. “ತ್ರಾಸಿನ 


೫ (ನಾನಾಶ) ; "ತಕ್ಕಡಿಯ ದಂಡಿಗೆ; ದಂಡಿಗೆಯನ್ನು ತೂಗು | 
ತ ದಾರ; “ದಂಡಿಗೆಯ ಮುಳ್ಳು” (ಕಸ ರ). ೧೭. ಮೈಲು | 
ತುತ್ತ; ತುತ್ತೆ. ೧೪. ಸಂವರ್ಚಲವಣ. ೧೯. ಆತ್ಮ. ೨೦. ಪೋಷಕ. 140 
೨೧. ಜ್ಞಾನ. ೨೨. ನ್ಯಾಯ. ೨೩. (ನ್ಯಾಯಸ್ಥಾ ನದಲ್ಲಿ ಹೂಡುವ) | 
ವ್ಯವಹಾರ; ಮೊಕದ್ದಮೆ. ೨೪. ಅಚಾರ. ೨೫. ಶ್ಯಾಗ. 
೨೬. ವೈರಾಗ್ಯ. ೨೬. ಶಕ್ತಿ. ೨೮. ಶಕ್ತಿಯ ಆಧಾರ. ೨೯. ನೀಲಿ. 
೩೦. ಹಾವು. ೩೧. ಗರುಡ. ೩೨. ಹುಟ್ಟು ಕುರುಡ. ೩೩. ಅವ 
ಲೋಹ. ೩೪. ಗಣಿ. ೩೫. ರಾವಣನ ಒಬ್ಬ ಮಗನಾದ ಅಕ, 


oA 
ಕುಮಾರ. ೩೬. ಚೆಂಡುಗ (ಓಷಧಿ. ೧). ೩೭, ದೇವಸಾಸಿವೆ. | 


45 


ಅಕ್ಷತೆ 


(ಓಷಧಿ. ೧). ೩೮. ದವಡೆಯ ಕೆಳಭಾಗ. ೩೯. ಔದಾರ್ಯ. 
೪೦. ತೊಟ್ಟಿನ ತುದಿಯಲ್ಲಿಯ ಹೊವಿನ ಎಸಳುಗಳು ಜೋಡಿಸಿದಂ 
ತಿರುವ ಆಕಾರೆ; ಪುಷ್ಪ ಪಾತ್ರ : “ ಅ ಖಿಲೇಂದ್ರಿಯಾಂಬಕೆಂ ತ್ಯಾಗ 
ವಿರಾಗ ತಾರೆ ಶಕಟಿಂ ರಥದಚ್ಚಿನ ಲೋಹ ಬಲ್ಬು ಜೂಜಾಗರ ನೆಲ್ಲಿ 


ಫೋಷಕನಿವಿಂತು ಧರಿತ್ರಿಯೊಳಕ್ಷವಾಚಕಂ * (ನಾನಾರ. ೩೮). [ಸಂ.] 
ಅಶ್ಲಂತಿ “ಅಕ್ಸತೆ' ನೋ. 
ಅಕ್ಷಕ (ನಾ) ಬೆಂಡುಗದ ಮುಳ್ಳು (ಓಸಧಿ. ೪). [ಸಂ.) 
ಅಕ್ಲಕ್ರೀಡೆ (ನಾ). ಪಗಡೆಯ ಆಟ [ಅಕ್ಷ ಕ್ರೀಡೆ] 
ಅಕ್ಷಜ (ನಾ). ೧. ವಜ್ರ. ೨. ಸಿಡಿಲು. ೩. ವಿಷ್ಣು. [ಸಂ.] 


ಅಕ್ಷತ (ಗು). ೧. ಮುಂದ; ಮುಕ್ಕಾಗದ; "ಗಾಯಗೊಳ್ಳದ. 
(ನಾ). ೨. (ಮೊನೆ ಮುರಿಯದ) ಅಕ್ಕಿ: “ಸದಕಂ ತಂತುಲಮುಕ್ಷ ಟೌ 
(ವಸ್ತ್ರುಕೋ. ೯೫-೨೧). ೨. (ಪೂಜೆ, ಶುಭಕಾರ್ಯ ಮುಂತಾದವುಗ 
ಳಲ್ಲಿ ಬಳಸುವ) ಅರಿಸಿನವನ್ನಾಗಲಿ ಕುಂಕುಮವನ್ನಾಗಲಿ ಹೆಚ್ಚಿದ 
ಅಕ್ಕಿ. ೪. ಹಣೆಯಲ್ಲಿ ಇಟ್ಟು ಕೊಳ್ಳುವ ಬಟ್ಟು. P ಅರಿಸಿನವನ್ನು 
ತೇದು ಅದರೊಡನೆ ಬಾಳೆಯ ಸಿಪ್ಪೆಯ ಕರಿಕನ್ನು ಕಲಸಿ ಇದನ್ನು 
ಸಿದ್ಧಪಡಿಸುತ್ತಾರೆ. ೫. (ಹಣೆಯ ಬಚ್ಚಿ ಗಾಗಿ) ಉಪಯೋಗಿಸುವ 
ಗಂಧ. (ಸೆಂ. 
ಅಕ್ಷತದಿಗೆ (ನಾ). ವೈಶಾಖಮಾಸದ ಶುಕ್ಲಪಕ್ಷದ ತದಿಗೆ; ಆ ದಿನ 
ಮಾಡುವ ಹಬ್ಬ. 
(ಸಂ. ಅಕ್ಷಯ ತೃತೀಯಾ (ಅಕ್ಷಯ + ತೃತೀಯಾ)] 
ಅಕ್ಷತಧೈರ್ಯ (ನಾ). ೧. ಕುಂದದಿರುವ ಧೈರ್ಯ. ೨. ಧೈರ್ಯ 
ಗುಂದದ ವ್ಯಕ್ತಿ: [ಅಕ್ಷತ * ಧೈರ್ಯ) 
ಅಕ್ಷತಯೋನಿ (ನಾ). ಪುರುಷಸಂಪರ್ಕ ಹೊಂದಿಲ್ಲದ ಹೆಂಗಸು. 
[ಅಕ್ಷತ * ಯೋನಿ] 
ಅಕ್ಷತರು (ಸಾ). ತಾರೆಯ ಮರ. "ಅಕ್ಷತರೂಪಸಂಪನ್ನೆ' ಪರಾ. 
[ಅಕ್ಷ* ತರು] 
ಅಕ್ಷತರೂಪಸಂಪನ್ನೆ (ನಾ). ೧. ಕುಂದಿಲ್ಲದ ರೂಪವುಳ್ಳವಳು. 
೨. ತಾರೆಯಮರದಿಂದ ಕೂಡಿದ್ದು. ೧,೨: ನಿದ್ರೆಯಂತೆ ಲೋಚನ 
ಗ್ರಾಹಿಣಿಯು ೦: ಮೂರ್ಛೆಯಂತೆ ನುನೋಹರೆಯುಂ ಅರಣ್ಯಭೂಮಿ 
ಯಂತೆ ಅಕ್ಷತರೂಪಸಂಪನ್ನೆಯುಂ (ಉದಂಪೂ. ೪೯). 
(ಸೆಂ. ಅಕ್ಷತರೂಪಸಂಪನ್ನಾ (ಅಕ್ಷತ * ರೂಪ ೬ ಸಂಪನ್ನಾ ; 
ತರು * ಉಪಸಂಪನ್ನಾ)] 
ಅಕ್ಷತಶರೀರ (ನಾ). ಗಾಯಗೊಳ್ಳದ ಮ್ಳ; ಪೆಟ್ಟುಬೀಳದ ಮೈ. 
[ಅಕ್ಷತ * ಶರೀರ] 
ಅಕ್ಷತಾರೋಪಣೆ (ನಾ).೧. ಮದುವೆಯ ಸಮಯದಲ್ಲಿ ವಧೂವರರು 
ಒಬ್ಬರಮೇಲೊಬ್ಬರು ಅಕ್ಷತೆಯನ್ನು ಹಾಕುವುದು (ದಕ). ೨. ಹಿರಿ 
ಯರು ವಧೂವರರ ಮೇಲೆ ಶುಭವನ್ನು ಕೋರಿ ಅಕ್ಷತೆ ಹಾಕು 
ವುದು. (ಉಕ). (ಸಂ. : ಅಕ್ಷತಾರೋಪಣ (ಅಕ್ಷತ * ಅರೋಪಣ)) 
ಅಕ್ಷತೆ, ಅಕ್ಷಂತಿ (ನಾ). ೧.೫ ಅಕ್ಷತ ೨: (ಭ]ತಾಯಮನೀಯ 
ವೇಟ್ಯುಮೆನ್ನು ಕಿಡಿಸಿದಾಗಳ£ಳ್‌] ಪಂಪಯ್ಯಂ ನಾನೊನ್ನಕ್ಷತೆಯ 
ನಪ್ಪಂದ£ಪ್ಪೊಡ? 3ಮಿಾಯೆನೆನ್ಹು (ಸೌಇಇ. 1-1, ೩೬-೮; 942). 
೨. ಎ ಅಕ್ಷತ ೩: ಚಂದನದ ಮುತ್ತಿನೆಕ್ಟತೆಯ ಕುಂಕುಮಮಿಶ್ರದಿಂದೆ 
ನವ ದಧಿ ಲಾಜ ದೂರ್ವಾಕ್ಷತೆಯೊಳೆಸೆವ ಪೊಂದಳಿಗೆನಿಡಿದಾರತಿಯನೆತ್ತಿ 
(ಜೈಮಿಭಾ. ೩೩-೨೩); ಅಕ್ಷತೆಗೆ ಬೇಕು ಎಂದರಿ ಮನೆಯಲ್ಲಿ ಎರಡು 
ಅಕ್ಕಿಯ ಕಾಳಿಲ್ಲ (ರೂಢಿ). ೩. ಎ ಅಕ್ಷತ ೪: ಅವನು ಊಟಮಾಡಿ 
ದ್ದರೂ ಹಣೆಯಲ್ಲಿ ಅಕ್ಷತೆ ಇರಲಿಲ್ಲ (ರೂಢಿ). ಆರತಕ್ಷತೆ, ಕೆಂಪಕ್ಷತೆ, 


ಅಕ್ಷ 


ಅಕ್ಷತೆ 


ಗಂಧಾಕ್ಷತೆ, ಬಿಳಿಯಕ್ಷತೆ, ಮಂತ್ರಾಕ್ಷತೆ, ಹಳದಿಯಕ್ತತೆ ಹೋ. 
ಅಕ್ಷಂತಿ : (ಉಕ) - ಅಕ್ಷತ ೪: ಏನು ಅಂಗಾರಾ! ಏನು ಅಕ್ಷಂತೀ! 
(ಹುಚ್ಚಾಟ. ೮೯-೨೬). (ಸಂ. ಅಕ್ಷತ) 

ಅಕ್ಷತೆ (ನಾ). - ಅಕ್ಷತಯೋನಿ. [ಸಂ. ಅಕ್ಷತಾ] 


ಅಕ್ಷತೆ (ನಾ). ೧. "ಕರ್ಕಾಟಕ ಶೃಂಗಿ' ಎಂಬ ಮೂಲಿಕೆ. ೨. ಗೋಣಿ | 5 


(ಓಷಧಿ. ೪). (ಸಂ. ಅಕ್ಷತಾ]. 
ಅಕ್ಷದರ್ಶಕ (ನಾ). ೧. ನ್ಯಾಯಾಧಿಪತಿ. ೨. ಜೂಜಾಟಗಳ ಮೇಲ್ವಿ 
ಚಾರಕ. [ಅಕ್ಷ ದರ್ಶಕ] 
ಅಕ್ಷದಾಮ (ನಾ). ಜಪಸರ; ರುದ್ರಾಕ್ಷಿಯ ಸರ. 
[ಸಂ. ಅಕ್ಷದಾಮನ್‌ (ಅಕ್ಷ + ದಾಮನ್‌)] 
ಅಕ್ಷದೀಕಿತ (ನಾ). ದ್ಯೂತದ ದೀಕ್ಷೆಯನ್ನು ಕೊಟ್ಟವನು; ಜೂಜಾಟ 
ದಲ್ಲಿ ನಿರತನಾದವನು: ಕೃತಕಮಾರ್ಗದ ಮೋಡಿಯಲಿ ಪರಿಚಿತನು 
ನೀನಲ್ಲಕ್ಷವಿಮಲಕ್ರತುವಿಧಾನವನಕ್ಷದೀಕ್ಷಿತರಜಕಿವರಿದನೆಂದ (ಕುವ್ಕಾಸ. 
(ಅಕ್ಷ. ದೀಕ್ಷಿತ) 
ಅಕ್ಷದೇನಿ (ನಾ). ಜೂಜುಗಾರ. 
[ಸಂ. ಅಕ್ಷದೇವಿನ್‌ (ಅಕ್ಷ ದೇವಿನ್‌)] 
ಅಕ್ಷಧೂರ್ತ (ನಾ). ೧. ದ್ಯೂತದಲ್ಲಿ ಮೋಸ ಮಾಡುವವನು. 
೨. ದ್ಯೂತದಲ್ಲಿ ಮೋಸಗಾರನಾದ ಒಬ್ಬನ ಹೆಸರು: ವರಸೇನ 
ನೆಂಬೊಂ ಜೂದಾಡಿಯಕ್ಷಧೂರ್ತನೆಂಬೊಂಗೆ ಸಾಸಿರ ದೀನಾರಮಂ 
ಸೋಲ್ತು (ವಡ್ಡಾರಾ. ೧೪-೩). [ಅಕ್ಷ ಧೂರ್ತ] 
ಅಕ್ಷಪಟಿಲ (ನಾ). ೧. ನ್ಯಾಯಸ್ಥಾನ. ೨. ನ್ಯಾಯಸಂಬಂಧದ 
ಕಾಗದಪತ್ರಗಳ ಭಂಡಾರ. [ಅಕ್ಷ* ಪಟಲ) 
ಅಕ್ಷಪಾದ (ನಾ). ೧. (ನ್ಯಾಯದರ್ಶನದ ಪ್ರವರ್ತಕನಾದ) ಗೌತಮ 
ಖುಸಿ. ೨. ನ್ಯಾಯದರ್ಶನವನ್ನು ಅನುಸರಿಸುವವನು. 
[ಅಕ್ಷ * ಪಾದ] 
ಅಕ್ಷಫಲ (ನಾ). ತಾರೆಯ ಕಾಯಿ: ಅಂದಿನ ಮನುಜರಕ್ಷಫಲದನಿತೆನಿಪ 
ರಸಾಯನಮನೆರಡು ದಿವಸಕ್ಕುಣ್ಬರ್‌ (ಪಂರಾಮಾ, ೧-೬೨). 
[ಅಕ್ಷ ಫಲ] 
ಅಕ್ಷಮ (ಗು). ೧. ಕ್ರಮೆಯಿಲ್ಲದ; ತಾಳ್ಮೆಯಿಲ್ಲದ ; ಸಹಿಸಿಕೊಳ್ಳ 
ಲಾರದ. ೨. ಅಸಮರ್ಥ : ಸಕಲಕಾರ್ಯಾಕ್ಷಮನಮುಪ್ಪ ತಿರ್ಯಗ್ವಾತಿ 


೧೩-೪೪). 


ಯೊಳ್‌ ಬಿಟ್ಲು ಚಿಂತಾಪೀಡಿತನಾಗಿ (ಕಾದಂಉ. ೭೦೯); ಚರಣ | 


ವದನವ ತೊಳೆದು ಢಗೆ ಡಾವರಿಸಲಕ್ಷಮನಾಗಿ... ಮೊಗೆದನು ಗರಳ 
ಮಯ ಜಲವ (ಕುವ್ಕಾಅ. ೨೩-೨೪). [ಸಂ.] 

ಅಕ್ಷಮಣಿ (ನಾ). ಜಪಸರದ ಮಣಿ. [ಅಶ್ಷ* ಮಣಿ] 

ಅಕ್ಷಮಾಲೆ (ನಾ). ಜಪಸರ; ರುದ್ರಾಕ್ಷಿಸರ. [ಅಕ್ಷ* ಮಾಲೆ] 

ಅಕ್ಷಮೆ (ನಾ). ಕ್ರಮಿಸದಿರುವಿಕೆ ; ಸೈರಣೆಯಿಲ್ಲದಿರುವಿಕೆ. 

(ಸಂ. ಅಕ್ಷಮಾ] 

ಅಕ್ಷಮ್ಯ (ಗು). ಕ್ಷಮಿಸಲಾಗದ : ಅವನು ಮಾಡಿದ್ದು ಅಕ್ಷನ್ಯುವಾದ 
ಅಪರಾಧ (ರೂಢಿ). [ಸಂ.] 

ಅಕ್ಷಯ. (ಗು). ೧. ಕ್ಷಯವಿಲ್ಲದ; ನಾಶವಿಲ್ಲದ. (ನಾ). ೨. ಪ್ರಭವ 
"ಮೊದಲಾದ ೬೦ ಸಂವತ್ಸರಗಳಲ್ಲಿ ಕೊನೆಯದು. ಓ ಇದಕ್ಕೆ 
"ಕ್ಷಯ'ವೆಂದೂ ಹೆಸರುಂಟು. ೩. ಯವೆ (ಓನಧ. ೪). ೪. ಕಣ್ಣು. 
೫. ಕಾರ್ಯ, ೬. ಕತ್ತಲೆ. ೭. ವನ. 6. ತೆಂಗು. ೯ ಹಲಸು. 
೧೦.. ಮಾವು. ೧೧. ಬಾಳೆ. ೧೨. ಗುಣ. ೧೩. ಗುಹೆ. ೧೪. ನಾರಿ 
ಇತ್ಯಾದಿ. “ಅಕ್ಷಯಮೆನೆ ಕಣ್ಣಕ್ಕುಂ ಅಕ್ಷಯಮೆನೆ ಕಾಯ ೯ ಮಕ್ಕು! 
ಕತ್ತಲೆಯಕ್ಕುಂ ಆಕ್ಷಯಮೆನೆ ಮಾವಕ್ಕುಂ ಅಕ್ಷಯಮೆನೆ ನಾರಿಯಕ್ಕು. Ro 


| 


15 


20 


25 


35 


40 


45 


ಅಕ್ಷರ 


ಅಕ್ಷಯಮೆನೆ ವನವಕ್ಕುರ ಅಕ್ಷಯನುನೆ ತೆಂಗು ಹಲಸು ಬಾಳೆಗಳಕ್ಕುಂ 
ಅಕ್ಷಯಮೆನೆ.ಗುಣಮ ಕ್ಕುಂ ಅಕ್ಷಯಮೆನೆ ಗುಹೆಗಳಕ್ಕು? (ಶಬ್ದರ. 
೨೫, ೨೬) ; “ಮಧು ಪ್ರಸಿದ್ಧ ಶಂಬರಮಮೃತಾಕ್ಷರಂ ವಿಷಯ ಮುಕ್ತಿ 
ಗಳೆಂಬಿವಕಕ್ಷಯಾಂಕಿತಂ” (ನಾನಾರ. ೧೦). [ಸಂ.] 
ಅಕ್ಷಯತೂಣೀರ (ನಾ). ಎಷ್ಟು ಬಾಣಗಳನ್ನು ಹೊರಕ್ಕೆ ತೆಗೆದರೂ 
ಬರಿದಾಗದ ಬತ್ತಳಿಕೆ; ತವದೊಣೆ. ' [ಅಕ್ಷಯ + ತೂಣೀರ] 
ಅಕ್ಷಯತೃತೀಯೆ (ನಾ). ೧. ಇ ಅಕ್ಷತದಿಗೆ. ೨. [ಜೈನ] ಶ್ರೀಯಾಂ 
ಸನು ಆದಿತೀರ್ಥಂಕರನಿಗೆ ಆಹಾರದಾನಮಾಡಿದ. ಪುಣ್ಯದಿನ : 
ಅಕ್ಷಯದಾನಂ ನಿಮಗಳ್ಕಕ್ಷುಣ್ಣಮಿದೆಂದು ಪರಮ ಮುನಿ ಪರಸೆ ಬಲಾ 
ಕೃಕ್ಷಯತೃತೀಯೆಯೆಂದ ಖಿಲಕ್ರಿತಿಗಂ ನೆಗಲ್ಲುದಲ್ಲೆ ತತ್ಪುಣ್ಯದಿನಂ 
(ಆದಿಪು. ೧೦-೬). [ಅಕ್ಷಯ * ತೃತೀಯೆ] 
ಅಶ್ಸಯದಾನ (ನಾ). ಶಾಶ್ವತವಾದ ಫಲವನ್ನು ಕೊಡುವ ದಾನ. 
ಐ "ಅಕ್ಷಯತೃತೀಯೆ' ಪ್ರಯೋಗ ಪರಾ. [ಅಕ್ಷಯ + ದಾನ] 
ಅಕ್ಷಯಪದ (ನಾ). ನಾಶವಿಲ್ಲದ ಸ್ಥಾನ; ಮೋಕ್ಷ. 
[ಅಕ್ಷಯ + ಪದ್ಮ) 
ಅಕ್ಷಯಪಾತ್ರೆ (ನಾ). ೧. ಬರಿದಾಗದ ಪಾತ್ರೆ : ಯಾರಿಗೆ ಯಾನ ರುಚಿ 
ಬೇಕೋ ಅದನ್ನು ಒದಗಿಸುತ್ತಿತ್ತು ಆಕೆಯ ಅಂಗೈಯ ಅಕ್ಷಯಪಾತ್ರೆ 
(ವೈನಿ. ೧೬೬). ೨. (ವ್ಯಂಗ್ಯವಾಗಿ) ಭಿಕ್ಷಾಪಾತ್ರೆ. 
[ಅಕ್ಷಯ * ಪಾತ್ರೆ] 
ಅಶ್ಷ್ಚಯಬೋಧ (ನಾ). ೧. ನಾಶವಿಲ್ಲದ ಜ್ಞಾನ; ಅನಂತಜ್ಞಾನ. 
೨. ಅನಂತಜ್ಞಾನವುಳ್ಳವನು; ತೀರ್ಥಂಕರ: ತಜ್ಜನಕೆ ನಿನ್ನ ನುಡಿ 
ಸೋಪಾನಂ ತಾನಾದುದು ಕೈನಲ್ಯಸುಧಾನಿಳಯಾಗ್ರಾರುರುಕ್ಷುಗ ಕ್ಷಯ 
ಬೋಧಾ (ಚಂದ್ರಪು. ೯-೩೧). [ಅಕ್ಷಯ + ಬೋಧ] 
ಅಕ್ಷಯವಟ (ನಾ). ಗಯಾಕ್ಷೇತ್ರದ ಒಂದು ಪುರಾತನವಾದ ಆಲದ 
ಮರ. (ಅಕ್ಷಯ. ವಟ] 
ಅಕ್ಷಯಸಮಯ (ನಾ). ಕ್ಷಯವಿಲ್ಲದ ಕಾಲ; ನಿರಂತರವಾದ 
ಕಾಲ (?) : ನಯವಿನಿಮಯ ನಾನಾಮಂತ್ರದೂತಪ್ರಯಾಣಾಕ್ಷಯ 
ಸಮಯವಿಳಾಸೋಲ್ಲಾಸಿ ಸಂಗ್ರಾಮಿತಾಂಗಂ (ಕವಿರಾ, ೩-೨೧೩). 
[ಅಕ್ಷಯ + ಸಮಯ] 
ಅಕ್ಷಯೆಸೌಖ್ಯ (ನಾ). ನಾಶವಿಲ್ಲದ ಸೌಖ್ಯ; ಅನಂತಸುಖ: 
ಮಾಡುವುದೆಮಗಕ್ಷಯಸೌಖ್ಯಾನಂತಮೋಕ್ಷ ಲಕ್ಷ್ಮೀಕಾಂತಾ (ಸುಕುಮಾ. 
೪-೫೩). [ಅಕ್ಷಯ - ಸೌಖ್ಯ] 
ಅಕ್ಷಯಾಧಾನ (ನಾ). - ಅಕ್ಷಯಪಾತ್ರೆ: ಚಿರಚೈತ್ರಮಿಂದೆಲ್ಲಿ ಆಸು 
ಗೆಯಾ ಕಾನಂ? ಎಲ್ಲಿ ಬಲ್ಲರೆ ಕೃಷ್ಣೆಯ ಕ್ಷಯಾಧಾನಂ? (ಗಿಳಿವಿಂ.೧೧೭-೪). 
[ಅಕ್ಷಯ +೬ ಆಧಾನ] ' 
ಅಕ್ಷರ (ಗು). ೧. ನಾಶವಿಲ್ಲದ; ಮರಣವಿಲ್ಲದ ; ವಿಕಾರವಿಲ್ಲದ ; ಸ್ಥಿರ 
ವಾದ. (ನಾ). ೨. ಅಕಾರ ಮೊದಲಾದ ವರ್ಣ. ೩. “ಒಂದು 
ಸಲದ ಉಚ್ಚಾರಣೆಗೆ ಶಕ್ಕವಾಗುವಷ್ಟರ ಪದಭಾಗ” (= syllable. 
ಇಂಕನಿ). 0 ಸಾಮಾನ್ಯವಾಗಿ ಇದು ಒಂದು ಅಥವಾ ಹಲವು ವ್ಯಂಜ 
ನಗಳಿಂದ ಕೂಡಿರುವ ಅಥವಾ ತನಿಯಾಗಿರುವ ಒಂದು ಸ್ವರವಾಗಿ 
ರುತ್ತದೆ. ಉದಾ-- “ಅಕ್ಷರ” ಎಂಬ ಶಬ್ದದಲ್ಲಿ ಅ, ಕ್ಷ, ರ ಎಂಬ 
ಮೂರು ಅಕ್ಷರಗಳಿವೆ. ೪. ಉಚ್ಚಾರಣೆಯನ್ನು ಬರಪದಲ್ಲಿ ತೋರಿ 
ಸುವ ಚಿಹ್ನೆ; ಲಿಪಿ: ಇಲ್ಲಿರುವ ಅ ಎಂಬ ಅಕ್ಷರವನ್ನು ಹೊಡೆದು ಹ 
ಎಂಬ ಅಕ್ಷರವನ್ನು ಬರೆ (ರೂಢಿ). ೫. ಬರವಣಿಗೆ; ಬರಹ: ಅನನ ಅಕ್ಷರ 
ವನ್ನು ಓದುವುದಕ್ಕೇ ಆಗುವುದಿಲ್ಲ (ರೂಢಿ). ೬. ಪತ್ರ. ೭. ಮಾತು. 
6. ಬ್ರಹ್ಮ. ೯. ವಿಷ್ಣು. ೧೦. ಶಿವ, ೧೧. ಪರಬ್ರಹ್ಮ. ೧೨. ಕೇರ್ತಿ. 
5 


ಅಕ್ಷರಕಲ್‌ 


. ಮೋಕ್ಷ. ೧೪. ನೀರು. ೧೫. ಆಕಾಶ. ೧೬. ತಪಸ್ಸು.. | 
೧೭. ರ ೧೮. “ಮೂಲಕಾರಣ? (ಗಂಗಾಮ). ೧೯. ಪ್ರಣವ. | 
೨೦. ಕತ್ತಿ. ೨೧. ಅಪಾಮಾರ್ಗ (= ಉತ್ತರಣೆ). ೨೨. ಹೆಗ್ಗು ಳ್ಳ 
(ಓಷಧಿ. ೪). 4ಆಂಬರಮಪುನರ್ಭವಂ ಸರೂ ಡೂ 
ಶುಭ್ರಮಕ್ಷರಮೆನಿಸಿರ್ಕು?' (ನಾನಾರ. ೭೬). (ಸೆಂ. 
ಅಕ್ಷರಕಲ್‌ (ನಾ). ಅಕ್ಷರವನ್ನು ಬರೆದ ಕಲ್ಲು; ಶಿಲಾಶಾಸನ: ತಟ್ಟ 
ಗ್ಲೆಜಕಿಯ ಕಿಲ್ಕೈಜ್‌ ಪೋಗಿ ಅಕ್ಷರಕಲ್ಲ ಮೇಗೆ ಆಲ್ಲಿ ನ್ಹಾ ವಸೆಲ್‌ ಓಟ 
I, ೩೫-೫ ; 5 [ಅಕ್ಷರ * ಕಲ್‌] 
ಅಶ್ಲರಕಾರ್ಹಾನೆ (ನಾ). ಅಚ್ಚಿನ ಮೊಳೆಗಳನ್ನು ತಯಾರಿಸುವ 
ಕಾರ್ಹ್ಪಾರೆ: ಅಮೆರಿಕಾದಲ್ಲಿ ಬ ಬಾ lo ೮೯). 
[ಅಕ್ಷರ * ಕಾರ್ಯಾನೆ] 
ಅಕ್ಷರಕೇವಳಿ (ನಾ). ಒಂದು ವಿದ್ಯೆ: ವಿಹಗದಂತೆ ಖೇಚಕ್ರಮಂ ವರ್ತಿಸಿ 
ಮತ್ತಮಕ್ಷರಕೇವಳಿ ದೂತಚೇಸ್ಟ್ರೆ ಮೊದಲಾಗಿರಲಾ ಬಿಚ್ಚುವಂ ವಿದ್ಯೆ 
ಗಳೊಳೆಲ್ಲಮೊಚ್ಚತಂ ನೋಡಿದಡೆ (ಸುಕುಮಾ. ೩-೬ ವ). 
[ಅಕ್ಷರ + ಕೇವಳಿ (ಇ ಕೇವಲಿ)] 
ಅಕ್ಷರೆಖಂಡಿಕ (ನಾ). ಅಕ್ಷರಾಭ್ಯಾಸದ ಪಾಠಶಾಲೆ: ನೇದಖಂಡಿಕ 
ಶಾಸ್ತ್ರ ಖಿಂಡಿಕ ತಕ ರವಕ್ಷರಖಂಡಿಕ x ೫ ೫ ಗಳುಗಗ್ರಾಸನವಿನಿತುವಂ 
ನಡಸುನಂತಾಗಿ (ನಕ, ೪1, ಕಡೂರು. ೫೧-೬೪ ; 1169). 
[ಅಕ್ಷರ * ಖಂಡಿಕ] 


I 
| 
| 
ಆಕ್ಷರಗಣ (ನಾ). ಸಂಸ್ಕೃತ ಛಂದಸ್ಸಿನಲ್ಲಿ ಹೇಳಿರುವ ಯ ಗಣ, 20 


10 


ಕ 
ಬಾ 


(೪--)) ಮಗಣ(---), “ಗಣ (--೮), ರಗಣ 
(-ಟ-), ಜಗಣ (ಲ-ಟ), ಭಗಣ(-೦ಲ) ನಗಣ 
(ಅಲಲ), ಸಗಣ (ಲ೦-) ಎಂಬ ಎಂಟು ಗಣಗಳಲ್ಲಿ 
ಒಂದು. [ಅಕ್ಷರ* ಗಣ] 
ಅಕ್ಷರಚಣ (ನಾ). ಓದುಬರಹದಲ್ಲಿ ಸಮರ್ಥ. 
ಅಕ್ಷರಚುಂಚು (ನಾ). - ಅಕ್ಷರಚಣ. [ಅಕ್ಷರ ಚುಂಚ್ಕು] 
ಅಕ್ಷರಚ್ಯುತ (ನಾ). - ಅಕ್ಷರಚ್ಯುತಕ. [ಅಕ್ಷರ *.ಚ್ಯುತ] 
ಅಕ್ಲರಚ್ಯುತಕ (ನಾ). ಒಂದು ಶಬ್ದಾಲಂಕಾರ; ಒಂದು ವಾಕ್ಯುದ 
ಶಬ್ದ ದಲ್ಲಿ ಅಥವಾ ಶಬ್ದಗಳಲ್ಲಿ ಒಂದು ಅಕ್ಷರವನ್ನು ಬಿಟ್ಟರೆ 
ಅರ್ಥವತ್ತಾ ದ ಮತ್ತೊಂದು ವಾಕ್ಯವುಂಟಾಗುವುದು : ದಾನ 
“ಉಮಾಧವಂಗೆ ವಂದನಂ”: ಶಿವನಿಗೆ ವಂದನೆಯೆಂದು ಅರ್ಥ 
ಕೊಡುವ ಈ ವಾಕ್ಯದ ಮೊದಲನೆಯ ಶಬ್ದದಲ್ಲಿ ಮೊದಲನೆಯ 
ಅಕ್ಷರವಾದ ಉಕಾರವನ್ನು ಬಿಟ್ಟರೆ ಮಾಧವಂಗೆ £- ವಿಷ್ಣುವಿಗೆ 3 
ವಂದನೆಯೆಂಬ ಅರ್ಥವತ್ತಾದ ವಾಕ್ಯವಾಗುತ್ತದೆ.' 
[ಸಂ. (ಅಕ್ಷರ * ಚ್ಯುತಕ)] 85 
ಅಕ್ಷರೆಛಂದಸ್ಸು (ನಾ). ಯಗಣ, ಮಗಣ ಮುಂತಾದ ಅಕ್ಷರಗಣ 
ಗಳನ್ನು ಆಧಾರವಾಗಿ ಉಳ್ಳ ಛಂದಸ್ಸು. [ಅಕ್ಷರ * ಛಂದಸ್ಸು] 
ಅಕ್ಷರಜೀನಕ (ನಾ). ಬರವಣಿಗೆಯಿಂದ ಜೀವಿಸುವವನು; ಶಾನು| 
ಭೋಗ; ಕುಲಕರಣಿ :  ಕಾಯಸ್ಥಃ, ಅಕ್ಷರಜೀವಕಃ - ಈ ೨ ಸೇನ; 
ಬೋವಂ? (ಹಲಾಯು. ೯೬-೪೩೨). [ಅಕ್ಷರ * ಜೀವಕ] [40 
ಅಕ್ಷರಜೀವಿ (ನಾ). - ಅಕ್ಲರಜೀವಕ : “ಅಕ್ಷರಜೀವಿ ಚಿತ್ರಕಾಯಸ್ಕ ನನ 
ಸೇನಭಾಗಂ ” (ಮಂಗರಾ. ೧೦೫-೧೪). [ಅಕ್ಷರ ಜೀವಿ] 
ಅಕ್ಷರಜ್ಞ (ನಾ). ಅಕ್ಷರವನ್ನು ಬಲ್ಲವನು; ವಿದ್ಯಾವಂತ: ಓದಿನಲ್ಲಿ! | 
ಕಾಬರೆ ಅಕ್ಷರಜ್ಞನಲ್ಲ ವಾದಿನಲ್ಲಿ ಕಾಬರೆ ಗಂಧರ್ವನಲ್ಲ (ಮೋಳಿಮಾ. 
೨-೨). [Ao.] 45 


I 
ಅಕ್ಷರದಾರಿದ್ರ್ಯ (ನಾ). ಅಕ್ಷರಜ್ಞಾನವಿಲ್ಲದಿರುವುದು ; ವಿದ್ಯೆಯಿಲ್ಲ| 


[ಅಕ್ಷರ + ಚಣ] 25 


ಣಾ 


ಹಹ 


ಅಕ್ಷರಾಂಕಗಣಿತ 


ದಿರುವುದು : ಇಂದಿನ ಸಾಮಾಜಿಕರ ಆಕ್ಷರದಾರಿದ್ರ್ಯವು ಬಲುಡೊಡ್ಡದು 
(ಸಾಹಿನಿ. ೭೦). [ಅಕ್ಷರ ದಾರಿದ್ರ್ಯ] 
ಅಕ್ಷರಪುರುಷ (ನಾ). ನಾಶವಿಲ್ಲದ ಪುರುಷ; ಪರಮಾತ್ಮ 
[ಅಕ್ಷರ * ಪುರುಷ] 


5| ಅಕ್ಷರಮಾಲೆ (ನಾ). ಒಂದು ಭಾಷೆಯಲ್ಲಿಯ ಎಲ್ಲಾ ವರ್ಣಗಳ 


ಅನುಕ್ರಮದ ಪಾಠ; ವರ್ಣಮಾಲೆ. 
[ಅಕ್ಷರ * ಮಾಲೆ] 
ಅಕ್ಷರರೇಖೆ (ನಾ). ಬರಹ : ಅವಳೊಳ್ವಸಿಜ ವಳಿ ಕೀಖೆಗೆಟ್ಟುವು ನೊಸ 
ಲಕ್ಷ[ಪಾಠಾಂ. ಕೃ]ರರೇಖೆಯೊಡನೆ ಮಧುರಾಧಿಪನಾ (ಅರ್ಧನೇ. ೭-೩೮). 
[ಅಕ್ಷರ ೬ ರೇಖೆ] 
ಅಕ್ಷರವಿದ್ಯ (ನಾ). ೧. ಅಕ್ಷರಗಳ ತಿಳಿವಳಿಕೆ; ಓದುಬರಹ: ಅಕ್ಷರ 
ವಿದ್ಯೆಯನ್ನು ಮಾರಿ ಮೂರುದಿನದ ಈ ಮಣ್ಣಿನ ಗಡಿಗೆಯನ್ನು ಉಳಿಸಿ 
ಕೊಳ್ಳಬೇಕೆ? (ತುಂಗಭ. ೮). "ಅಕ್ಭರವಿದ್ಯೆ' ಪರಾ. ೨. ಶಾಶ್ವತ 
ವಾದ ವಿದ್ಯೆ ; ಬ್ರಹ್ಮವಿದ್ಯೆ. [ಅಕ್ಷರ * ವಿದ್ಯೆ] 
ಅಕ್ಷರವಿನ್ಯಾ ಸ (ನಾ). ಅಕ್ಷರಗಳ ಜೋಡಣೆ. : [ಅಕ್ಷರ + ವಿನ್ಯಾಸ] 
ಅಕ್ಷರವೃ ತ ತ್ತ (ನಾ). [ಛಂದ] ಅಕ್ಷರ ಗಣಗಳಿಂದ ರಚಿಸಿದ ವೃತ್ತ; 
ವಸ ಂತತಿಲಕ, ಶಾರ್ದೂಲವಿಕ್ರೀಡಿತ ಮೊದಲಾದ ವೃತ್ತಗಳಲ್ಲಿ 
ಒಂದು. [ಆಕ್ಷರ* ವೃತ್ತ] 
ಅಕ್ಷರವೃತ್ತಿ (ನಾ). ಪದದಲ್ಲಿರುವ ಅಕ್ಷರಗಳ ಸಂಖ್ಯೆ: ದಿಟದ 
ನಾಮಂಗಳ ಅಕ್ಷರವೃತ್ತಿಗೆ -ಪೂ, ಮರಂ, ಹೊತ್ತಗೆ, ಕವಳಿಗೆ, ಕಟ್ಟವತ್ತಿಗೆ 
(ಶಮದ. ೭೬ ಪ್ರಯೋ). -[ಅಕ್ಷರೆ* ವೃತ್ತಿ] 
ಅಕ್ಷರಶಃ (ಅ). ೧. ಒಂದೊಂದು ಅಕ್ಷರವನ್ನೂ ಹಿಡಿದು; ಅಕ್ಷರ ಅಕ್ಷರ 
ವಾಗಿ. ೨. ಅಕ್ಷರಾರ್ಥದಲ್ಲಿ; ಪ್ರತಿಯೊಂದು ವಿವರದಲ್ಲೂ: ಅವನ 
ವಿಷಯದಲ್ಲಿ ನೀನು ಹೇಳಿದ್ದು ಅಕ್ಷರಶಃ ನಿಜವಾಯಿತು (ರೂಢಿ). [ಸಂ.] 
ಅಕ್ಲರಶತ್ರು (ಸಾ). ೧. ಓದುಬರಹವನ್ನು `ದ್ರೇಷಿಸುವವನು. ೨. ಓದು 
ಬರಹ ಬಾರದವನು : ಆ ಅಡಿಗೆಯ ಮಾಣಿಯ ಅಷ್ಟೊಂದು ಅಕ್ಷರ 
ಶತ್ರುವಿರಲಿಲ್ಲ (ಅಂಬಿಕೆ. ೮೨). [ಅಕ್ಷರ * ಶತ್ರು] 
ಅಕ್ಷರಸಂಳೇತ (ನಾ). ಒಂದು ಬಗೆಯ ಗೂಡರಲಿನಿ (8). 
[ಅಕ್ಷರ + ಸಂಕೇತ] 
ಅಕ್ಷರಸಂಜ್ಮೆ (ನಾ). ೧. ಅಕ್ಷರಗಳನ್ನು ಗುರುತಿಸುವುದಕ್ಕೂ ವಿಂಗಡಿ 
ಸುವುದಕ್ಕೂ ಉಪಯೋಗಿಸುವ ಸಂಕೇಶ(ಗಳು). ಉದಾ--ಸ್ವರ, 
ವ್ಯಂಜನ ಇತ್ಯಾದಿ. ಐ ಶಬ್ದಮಣಿದರ್ಪಣದ ಮೊದಲನೆಯ 
ಸಂಧಿಯಲ್ಲಿ ಬರುವ “ಅಕ್ಷರಸಂಜ್ಞ್ಯಾ ಪ್ರಕರಣಂ” ಎಂಬುದನ್ನು 
ನೋಡಿ. ೨. ವ್ಯಂಜನಾಕ್ಷರಗಳಿಂದ ಸಂಖ್ಯೆಯನ್ನು ಸೂಚಿಸುವ 
ಪದ್ಧತಿ : *ನಿರುತದಿಂ ಕಟಪ[(ಯ]ಮೆನಲ್ಕೊಂದು. ಖಠೆಫರಮದೆರಡಕ್ಕು 
ಗಡಬಲಂ ಮೂಜಕ್ಕು ಘಢಭವಂ ನೆರೆ ನಾಲ್ಕು ಜಣಮಶಮದೈೆದು ಚತ 
ಸಮಾಣು ಛಥಸಮದೇಳು ಜದಹಮೆಂಟು ಅಜ್‌ ರುಧಳಮೊಂಬತ್ತು ನಂ 
ಸೊನ್ನೆಯಿಂತಿವಕ್ಷರಸಂಜ್ಞೆಯಕ್ಕು? (ಮಂಗರಾ. ೧೦೪-೧೦). 
[ಅಕ್ಷರ * ಸಂಜ್ಞೆ] 
ಅಕ್ಷರಸಂಸ್ಥಾನ (ನಾ). - ಅಕ್ಷರವಿನ್ಯಾಸ. [ಅಕ್ಷರ * ಸಂಸ್ಥಾನ] 
ಅಕ್ಷರಸ್ಥ (ನಾ) ಅಕ್ಷರ ತಿಳಿದವನು; ಓದು ಬರಹ ಬಲ್ಲವನು : ನಾವು 
ಮಾತಾಡಿಸಿದ ಮನುಷ್ಯ ಅಕ್ಷರಸ್ಸನಂತೆ ತೋರಲಿಲ್ಲ (ರೂಢಿ). 
[ಅಕ್ಷರ.* -ಸ್ಟ ಡಿ 
ಅಕ್ಷರಾಂಕೆಗಣಿತ (ಫಾ. ಅಸ್ತರಗಳ ಮೂಲಕ ಅಂಕಿಗಳನ್ನು: ಸೂಚಿ 
ಸುವ ಗಣಿತ: ಅದು NR ಗಣಿತ, ಅಕ್ಷರಗಳೇ ಅಂಕಿಗಳನ್ನು ಹೇಳ 
ಬಲ್ಲುವು (ತುಂಗಭ. ೨ರ). [ಅಕ್ಷರ ೪ ಅಂಕ್ಕ + ಗಣಿತ] 


"ಜಿನಾಕ್ಷರಮಾಲೆ? ಪರಾ. 


ಅಕ್ಷರಾತ್ಮಕ 


ಅಕ್ಷರಾತ್ಮೆಕೆ (ಗು). ಅಕ್ಷರಗಳಿಂದ ಕೂಡಿದ : ಅಕ್ಷರರೂಪಂ - ಅಕ್ಷರಾ 
ತ್ಮಕಮಾದ (ಶಮದ. ೩೫ ಟೀಕೆ). [ಸಂ. (ಅಕ್ಷರ * ಆತ್ಮನ್‌ + -)] 

ಅಕ್ಷರಾಭ್ಯಾಸ (ನಾ). ೧. ಅಕ್ಷರಗಳನ್ನು ಕಲಿಯುವುದು. ೨. ಮಗುವಿಗೆ 
ಅಕ್ಷರ ಕಲಿಸಲು ಪ್ರಾರಂಭಮಾಡುವ ಶುಭಕಾರ್ಯ ; ಓನಾಮ 
ಪೂಜೆ. [ಅಕ್ಷರ + ಅಭ್ಯಾಸ] | 

ಅಕ್ಷರಾರ್ಥ (ನಾ). ಶಬ್ದ ದ ಅಕ್ಷರಗಳಿಂದ ನೇರವಾಗಿ ಹೊರಡುವ 
ಅರ್ಥ : “ಪ್ರತಿಭೆ * ಎಂಬ ಶಬ್ದದ ಆಕ್ಷರಾರ್ಥ *ಹೊಳಹು (ಭಾರಮಿಾ. 
೧೬೨). [ಅಕ್ಷರ * ಅರ್ಥ] 

ಅಕ್ಷರುಚಕ (ನಾ). “ಸೋರುಪ್ಪು” (ಗಂಗಾಮ). [ಸಂ.] 

ಅಕ್ಷರೇಖೆ (ನಾ). ಭೂಮಿಯ ಅಚ್ಚು ಎಂದು ಭಾವಿಸಿರುವ, ಉತ್ತರ 
ದಕ್ಷಿಣ ಧ್ರುವಗಳನ್ನು ಕೂಡಿಸುವ, ನೇರಗೆರೆ. [ಅಕ್ಷ ರೇಖೆ] 

ಅಕ್ಷವತಿ (ನಾ). ಪಗಡೆಯ ಆಟಿ; ಜೂಜು. (ಸಂ. ಅಕ್ಷವತೀ) 

ಅಕ್ಷವಲಯ, ಅಕ್ಷವಳಯ (ನಾ). ಜಪಸರ : ವನಿತೆಯ .ವೌಕ್ತಿಕಾಕ್ತ 
ವಲಯಂ ಕೊರಲೊಳ್‌ ಕರಮೊಸ್ಸಿ ತೋಣುಗುಂ (ಕಾಡಂಪೂ. ೬೭೪). 
ಅಕ್ಷವ ಳೆಯ : ಬಳುಳದ ಪೂವಿನಕ್ಷವಳಯಕ್ಕೆ ದುಕೂಲದ ಚೆಲ್ವನಪ್ಪ 
ಸಾಳಿಗೆಗೆ (ಶಾಂತಿಪು. ೮-೯೦). [ಆಕ್ಷ* ವಲಯ] 

ಅಕ್ಷನಳೆಯ "ಅಕ್ಷನಲಯ' ನೋ. 

ಅಕ್ಷನಿದ್ಯೆ (ನಾ). ಪಗಡೆಯ ಆಟದ ವಿದ್ಯೆ. [ಅಕ್ಷ ವಿದ್ಯೆ) 

ಅಕ್ಷಸೊತ್ರ (ನಾ). ಜಪಸರ: ಪರಶುಫಳಾಕ್ಷಸೂತ್ರ ನರದೋಚಿತ ಚಿಹ್ನ 
ಚತುರ್ಭುಜಂ (ಅದಿಪು. ೧-೮). [ಆಕ್ಷ* ಸೂತ್ರ) 

ಅಕ್ಷಹೃದಯ (ನಾ). ಪಗಡೆಯಾಟದ ಮರ್ಮ, --ಒಳಗುಟ್ಟು. 


(ಅಕ್ಷ * ಹೃದಯ] 
ಅಕ್ಸಾಂತಕ (ನಾ). ಅಕ್ಷನೆಂಬ ರಾಕ್ಷಸನನ್ನು ಕೊಂದವನು; ಹನು 
ಮಂತ. [ಅಕ್ಷ* ಅಂತಕ] 


ಅಕ್ಬಾಂತಿ (ನಾ). ಸೈರಣೆಯಿಲ್ಲದಿರುವಿಕೆ; ಅಸೂಯೆ. [ಸಂ.] 
ಅಕ್ಷಾಂಶ (ನಾ). ಅಕ್ಷಕೇಖೆಯ ಒಂದು ಭಾಗ ; ಭೂಗೋಳದ ಅಕ್ಷ 
ರೇಖೆಯನ್ನು ೧೮೦ ಅಂಶಗಳಾಗಿ ಭಾಗಿಸಿ ಈ ಭಾಗಬಿಂದು 
ಗಳನ್ನು ಕೇಂದ್ರವಾಗಿಟ್ಟುಕೊಂಡು ಗೋಳದ ಮೇಲ್ಮೈಯ ಮೇಲೆ 
ಅಡ್ಡಡ್ಡಲಾಗಿ ಎಳೆದಂತೆ ಭಾವಿಸಿರುವ ವೃತ್ತಾಕಾರದ ರೇಖೆ: 
[ಅಕ್ಷ ಅಂಶ] 
ಅಕ್ಬಾಂಶರೇಖೆ (ನಾ). ಕೃತಕ ಭೂಗೋಳದ ಅಥವಾ ಭೂಪಟದ 
ಮೇಲೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಎಳೆದಿರುವ 
ರೇಖೆ: ಹೀಗೆ ಸಮಭಾಜಕವೃತ್ತಳ್ಳೆ ಸಮಾನಾಂತರವುಳ್ಳ ಕೇಖೆಗಳನ್ನು 
ಪ್ರತಿಯೊಂದು ಭಾಗದಿಂದಲೂ ಎಳೆಯಬಹುದು. ಈ ರೇಖೆಗಳನ್ನು 
ಅಕ್ಸಾಂಶರೇಖೆಗಳೆಂದು ಹೇಳುತ್ತೇನೆ (ಭೂನಿವ. ೧೬). 
[ಅಕ್ಷಾಂಶ + ರೇಖೆ) 
ಅಕ್ಸಾಂಶವೃತ್ತ (ನಾ). ಅಕ್ಷಾಂಶರೇಖೆಯಿಂದ ಆಗಿರುವ ವೃತ್ತ : 
ಈ ಅಕ್ಷಾಂಶ ವೃತ್ತಗಳನ್ನು ಸಮಭಾಜಕವೃತ್ತದಿಂದ ಎಣಿಸಲು ಪ್ರಾರಂಭಿ 
ಸುತ್ತೇವೆ (ಭೂವಿವ. ೧೬). (ಅಕ್ಷಾಂಶ * ವೃತ್ತ] 
ಅಕ್ಸಾಗ್ರ (ನಾ). (ಬಂಡಿಯ) ಅಚ್ಚಿನ ಮರದ ತುದಿ. 
[ಅಕ್ಷ * ಆಗ್ರ) 
ಅಕ್ಬಾರ( (ಗು). ಉಪ್ಪಿಲ್ಲದ. [ಸಂ.] 
ಅಕ್ಸಾರ್ಯ (ನಾ). ಅಕ್ಷರ; ಲಿಪಿ: ಅಕ್ಷಾರದಲ್ಲೂ ಮೂವತ್ತಐದು ವರಹನ 
ಗ್ರಾಮ[ವ]ನೂ (ಎಕ. 21೪, ಗುಂಡ್ಲು ಪೇ. ೧೩೨-೧೨; 15೪); “ಆಕ್ಪಾರ 


೬೭ 


20 


30 


33 


ವಿಶೇಷರೇಖೆ ಗೃಹಮುಟ್ಟು ಗಳುಂ ಪೊರೆ ಮಾತ್ರೆಯಕ್ಕುಂ ೫ (ನಾನಾರ.|45 


೧೫೮). 


[ಸಂ. ಅಕ್ಷರ] 


'ಅಕ್ರಿಸ್ಪಂದ 


ಅಕ್ಸಾನಳಿ (ನಾ). ಜಪಸರ: ತೊಳಗುವ ಹಾರಮನಾಗಳ್‌ ತಳೆವಂತಿಕೆ 
ನೆಲಕೆ ಬೀಳ್ವಿನಂ ಪಿಡಿದಕ್ಲಾವಳಿಯಂ ಕೊರಲೊಳ್‌ ತಳೆದು (ಕಾ ದ 0 ಪೂ. 
೭೭೧). [ಅಕ್ಷ ಆವಳಿ'(- ಆವಲಿ)] 
ಅತ್ತಿ (ನಾ). ೧. ಕಣ್ಣು. ೨. ರಂಧ್ರ: ದೂರದರ್ಶಕ ಯಂತ್ರದಕ್ಷಿಯೊಳ್‌ 
ಕಣ್ಣಿಟ್ಟು (ಶ್ರೀರಾಮಾ. ೧೧-೨೭೩). [ಸಂ.] 
ಅಕ್ಷಿಕರ್ಣ (ನಾ). ಕಣ್ಣೇ ಕಿವಿಯಾಗಿರುವ ಪ್ರಾಣಿ; ಹಾವು: “ಅಕ್ಷಿ 
ಕರ್ಣಂ... ಎನಲು ಸರ್ಪಂಗೆ ನಾಮಂ” (ಮಂಗರಾ. ೧೧೮-೧). 
[ಅಕ್ಷಿ * ಕರ್ಣ] 
ಅಕ್ರಿಕೂಟಕ (ನಾ). ಕಣ್ಣಿನ ಗುಡ್ಡೆ. [ಅಕ್ಷಿ ಕೂಟಕ] 
ಅಕ್ಷಿಗತ (ಗು). ೧. ಕಣ್ಣಿಗೆ ಬಿದ್ದಿರುವ ; ದೃಷ್ಟಿಯಲ್ಲಿರುವ ; ಕಣ್ಣೆದು 
ರಿಗೆ ಇರುವ. ೨. ಕಣ್ಣು ಕುಕ್ಕುವ ; ಕಣ್ಣುಬೇನೆಯಂತಿರುವ ; 
ಅನಿಷ್ಟ : “ಅಕ್ಷಿಗತಃ ದ್ವೇಷ್ಯಃ, ಪ್ರಣ್ಯಾ ಯಃ, ಅಸಮ್ಮತಃ- ಈ ೪ 
ಅನಿಷ್ಟ ೦? (ಹಲಾಯು. ೬೦-೨೧೧). “ ಆಕ್ಷಿಗತನಸಮ್ಮತನೆನಲನಿಷ್ಟನಕ್ಕು? 
(ಮಂಗರಾ. ೭೧-೧೭).- [ಅಕ್ಷಿ* ಗತ] 
ಅಕ್ರಿಗಾಪುದ (ನಾ). ಕಣ್ಣು ಹಾಯುವಷ್ಟು ದೂರ (?) : ಪಕ್ಷಿಗಾವುದ 
ಕೊಂದು ಪಟ್ಟಣ ನಿಂತೀತು ಕೇಳಿರಣ್ಮಾ ಆಕ್ತಿಗಾವುದಕೊಂದು ಜ್ಯೋತಿಗ 
ಳಾದ[ದಾ3ವು ಕೇಳಿರಣ್ಣಾ (ಕಾಲಸಂ. ೧೦೧-೨). [ಅಕ್ಷಿ* ಗಾವುದ] 
ಅಕ್ಷಿಕಾರಕ (ನಾ). ಕಣ್ಣಿನ ಪಾಪೆ, ಗೊಂಬೆ: “ಕನೀನಿಕಾನಾಮ 
ಮಕ್ತಿತಾರಕಮಕ್ಕುಂ.” (ವಸ್ತ್ರುಕೋ. ೭೦-೧೭). 
[ಸಂ: 'ಅಕ್ಷಿತಾರಕಾ (ಅಕ್ಷಿ * ತಾರಕಾ)] 
ಅಕ್ತಿಪಕ್ಷ (ನಾ). ಕಣ್ಣುರೆಪ್ಪೆ. [ಅಕ್ಷಿ * ಪಕ್ಷ] 
ಅಸ್ತಿಸಕ್ಷ್ಮ (ನಾ). - ಬಿಕ್ಷಿಪಕ್ಷ- [ಅಕ್ಷಿ ಪಕ್ಷ] 
ಅಕ್ಲಿಭ್ರಮ (ನಾ). ೧. ಕಣ್ಣಿನ ಚಲನೆ. ೨. ಕಣ್ಣಿನ ಭ್ರಾಂತಿ. 
[ಅಕ್ಷಿ * ಭ್ರಮ] 
ಅಕ್ಷಿಮಣ (ನಾ). ಕಣ್ಣು ಮತ್ತು ಮನಸ್ಸು (?): ಈ ಮಹಾಪರೂತ 
ದುಳ್‌ ಅಕ್ಷಯ ಕೀರ್ತಿ ತುನ್ನಕದ ವಾರ್ದೀಯ ಮೇಲದು ನೋನ್ನು ಭಕ್ತಿ 
ಯಿವರ್‌ ಅಕ್ಷಿಮಣಕ್ಕೆ ರಮ್ಯ ಸುರಲೋಕಸುಕಕ್ಕೆ ಭಾಗಿ (ಎಕ. 11,೨೧-೪; 
70). (ಅಕ್ಷಿ ಮನ?) 
ಅಕ್ಷಿಮಧ್ಯ (ನಾ). - ಅಕ್ಷಿತಾರಕ: “ಕೀನಿಕೆಯದ ಸ್ಷಿಮಧ್ಯ'ಂ” 
(ಮಂಗರಾ. ೯೩-೨). [ಅಕ್ಷಿ * ಮಧ್ಯ) 
ಅಕ್ಷಿಮೂಲ (ನಾ). ಕಣ್ಣಿನ ಮೊದಲು; ಕಣ್ಣಿನ ಕುಣಿಕೆ; ಮೊದಲು 
ಗಣ್ಣು: “ಆಕ್ಷಿಮೂಲಂ ಪೂರ್ವನೇತ್ರಮೆನೆ ಮೊದಲಗಣ್‌ ? (ಮಂಗರಾ. 
೯೪-8). [ಅಸ್ತಿ* ಮೂಲ] 
ಅಕ್ತಿಕೋಗ (ನಾ). ಕಣ್ಣಿನ ರೋಗ; ಕಣ್ಣುಬೇನೆ. [ಅಕ್ಷಿ * ರೋಗ] 
ಅಕ್ಲಿಕೋಮ (ನಾ). ಕಣ್ಣಿನ ರೆಪ್ಪೆಯ ಕೂದಲು; ಎವೆ: “ಅಕ್ಷ 
ರೋಮಂ ಪಕ್ಷ್ಮಮೆಂದೊಡೆವೆಗಳ್‌ ೫ (ಮಂಗರಾ. ೯೪-೩). 
[ಅಕ್ಷಿ * ರೋಮ] 
ಅಕ್ತಿನಿಕ್ಷೇಪ (ನಾ). ನೋಟವನ್ನು ಬೀರುವುದು. [ಅಕ್ಷಿ* ವಿಕ್ಷೇಪ] 


ಅಕ್ತಿಶೂಲೆ (ನಾ). - ಅಕ್ಷಿಕೋಗ. (ಅಕ್ಷಿ* ಶೂಲೆ] 
ಅಕ್ರಿಶ್ರವಣ (ನಾ). - ಅಕ್ಷಿಕರ್ಣ. [ಅಕ್ಷಿ* ಶ್ರನಣ್ಯ] 
- ಅಕ್ಷಿಶ್ರುತಿ (ನಾ). - ಅಕ್ಷಿಕರ್ಣ. [ಅಕ್ರಿ* ಶ್ರುತಿ] 


ಅಸ್ರಿಸು (ಕ್ರಿ). ನೋಡು ; ವಿಚಾರಿಸು: ಈ ತೆಜದಿಂ ಅಕ್ಷಿಸಿ ಸುಖಿಸು 
ತ್ತಿಹುದೆಂದನು ದೇಶಿಕನು (ಕಲ್ಯಾಣೇ. ೨೨). ಈ ಶಬ್ದವು “ಲಕ್ಷಿಸು” 
ಎಂಬುದಕ್ಕೆ ಅಪಲಿಖಿತವಾಗಿರಬಹುದು. [ಅಕ್ಷಿ * -ಇಸ್ಕು] 
ಅಶ್ರಿಸ್ಪಂದ (ನಾ). ಕಣ್ಣು ಅದುರುವುದು ; ಕಣ್ಣಿನ ಮಿಟುಕು. 
[ಆಕ್ರಿ* ಸ್ಪಂದ] 


ಅಕ್ರಿಸ್ಪೆಂದನ 


ಅಕ್ಷಿಸ್ಪಂದನ (ನಾ). - ಅಕ್ಷಿಸ್ಸಂದ. [ಅಕ್ಷಿ * ಸ್ಪಂದನ] 
ಅಸ್ತಿಹೀನ (ನಾ). ಕಣ್ಣಿ ಕ್ಲಿಲ್ಲದವನು ; ; ಕುರುಡ : *ಅಂಧಂ ಸಮಂತತಕ್ಷಿ 
ಹೀನಂ? (ವಸ್ತುಕೋ. pe [ಆಕ್ಷಿ* ಹೀನ] 
ಅಕ್ಷೀಣ (ಗು). ೧. -ಕ್ರೀಣವಾಗದ ; ಬಡವಾಗದ. ೨. ನಾಶವಿಲ್ಲದ; 
ಶಾಶ್ವತವಾದ: ಮುನಿಪಶ್ರೇಣಿಗಳವಾಜ್ಮನಸುಗಳಿಗಕ್ಷೀಣಪದದಲಿ ಮಾಜ 
ತೋಟವ ನಿರುಪಮಿತಮೂರ್ತಿ (ಬಸಪು. ೫೦-೭೦). [ಸಂ.] 
ಅಕ್ಷೀಣಮಹಾಲಯ (ನಾ). [ಜೈನ] ಎಷ್ಟು ಜನ ಬಂದರೂ ಮನೆ 
ಯಲ್ಲಿ ಸ್ಥಳವಿರಬಹುದಾದ ಮಹಿಮೆಯುಳ್ಳವನು : ಕ್ಷೇತ್ರ ರ್ದ 
ಪ್ರಾಪ್ತಾರ್ಯರ್‌ ಅಕ್ಷೀಣಮಹಾಶನರುಂ ಅಕ್ಷೀಣಮಹಾಲಯರುಂ ಎಂದಿ 
ತ್ತೆಆಂ (ತತ್ತ್ವ್ವಪ್ರ. ೧೬೪). [ಸಂ. (ಅಕ್ಷೀಣ * ಮಹತ್‌ ಆಲಯ)) 
ಅಕ್ರೀಣಮಹಾಶನ (ನಾ). [ಜೈನ] ಎಷ್ಟು ಜನ ಊಟಮಾಡಿದರೂ 
(ಮನೆಯಲ್ಲಿ) ಆಹಾರ ಮುಗಿಯದಂತಿರುವ ಮಹಿಮೆಯುಳ್ಳ 
ವನು: ಕ್ಷೇತ್ರರ್ದಿ ಪ್ರಾಪ್ತಾರ್ಯರ್‌ ಅಕ್ಷೀಣಮಹಾಶನರುಂ ಅಕ್ಷೀಣ 
ಮಹಾಲಯರುಂ ಎಂದಿತ್ತೆಅಂ (ತತ್ತ್ವಪ್ರ. ೧೭೪). 
[ಸಂ.: (ಅಕ್ಷೀಣ + ಮಹತ್‌ + ಅಶನ)] 
ಅಸ್ತೀಬ (ಗು). - ಅಕ್ಷೀವ. [ಸಂ.] 
ಅಸ್ರೀವ (ಗು). ೧. ಕುಡಿದು ಮತ್ತೇರದ. (ನಾ). ೨. ನುಗ್ಗೆಯ ಗಿಡ. 
೩. ಸಮುದ್ರದ ಉಪ್ಪು. [ಸಂ.] 
ಅಸ್ಷುಣ್ಣ (ಗು). ೧. ತುಳಿಯದ. ೨. ಮುರಿಯದ. ೩. ಕೊರತೆ 
ಯಿಲ್ಲದ: ಅಕ್ಷಯದಾನಂ ನಿಮಗಕ್ಕಕ್ಷುಣ್ಣಮಿದೆಂದು ಪರಮಮುನಿ 
ಪರಸೆ (ಆದಿಪು. ೧೦-೬). [ಸಂ.] 
ಅಕ್ಲುಭಿತೆ (ಗು). ಕ್ಷೋಭೆಯಿಲ್ಲದ ; ಪ್ರಶಾಂತವಾದ. ([ಸಂ.] 
ಅಕ್ಷುಬ್ಧ (ಗು). ಎ = ಅಕ್ಸುಭಿತ. ₹ಸಂ.] 
ಅಕ್ಷೂಣ (ಗು). ಕಡಮೆಯಾಗದ; ಕೊರತೆಯಿಲ್ಲದ : ಇಳಾಭಾರ 
ಕ್ಷಮಾಕ್ಷೂಣನಂ ಅಂತು ಸರ್ವಲಕ್ಷಣಸಂಪೂರ್ಣನಪ್ಪ ಮಗನನಮೋಘಂ 
ಪಡೆವೆನೆಂಬುದ್ಯೋಗಮನೆತ್ತಿಕೊಂಡು (ಪಂಪಭಾ. ೧-೧೩೪, ವ), 
(ಸಂ. ಅಕ್ಷುಣ್ಮ] 
ಅಕ್ಷೇತ್ರ (ನಾ). ೧. ಸೃಷಿಮಾಡದ ಭೂಮಿ. ೨. ತಕ್ಕದ್ದಲ್ಲದ, ಯೋಗ್ಯ 
ವಲ್ಲದ ಕ್ಷೇತ್ರ. ಗ. } 
ಅಶ್ಷೋಟ (ಕಾ). ಬೆಟ್ಟದ ಗೋಣಿಮರ. 
ಅಶ್ಷೋಡ (ನಾ). - ಅಕ್ಷೋಟ. [ಸಂ.] 
ಅಕ್ಲೋಣಿ (ನಾ).-ಅಕ್ಷೌಹಿಣಿ ೧: ಇವರ ಬಳಿಯಲಿ ಬಿಂಕದೆರಡಕ್ರೋಣಿ 
ಬಲವದೆ (ಕುವ್ಯಾಭೀ. ೨-೧೦). [ಸಂ. ಅಕ್ಟೌಹಿಣೀ] 
ಅಕ್ಷೋದ (ಗು). - ಅಕ್ಷೋಭ ೧. (ಸಂ.) 
ಅಶ್ಷೋಭ (ಗು). ೧. ಕ್ಷೋಜೆಯಿಲ್ಲದ; ತಳಮಳವಿಲ್ಲದ.(ನಾ). 
೨. ಸ್ಫೈರ್ಯ. ೩. ಆನೆಯನ್ನು ಕಟ್ಟುವ ಕಂಬ. [ಸೆಂ] 
ಅಸ್ಟೋಭ್ಯ (ಗು). ಕ್ಷೋಭೆಗೊಳ್ಳದ; ತಳಮಳಿಸದ; ಕದಡದ; 
ಸ್ಲಿರವಾದ. ([ಸಂ.] 
ಅಕ್ಷೋಹಿಣಿ (ನಾ). - ಅಕ್ಸೌಹಿಣಿ ೨: ಕರಿಗಳ್‌ ಭೃಂಗಕುಳಾಕುಳೀ 
ಕೃತಕಟೋಪೆ ಜೀತ ಗಳೊಂಟತ್ತು. ಸಾಸಿರಮಂತೊಂದು ಗಜಕ್ಕೆ ನೂಜು ರಥ 
ಮಂತಾ ಸೃಂದನಕ್ಕೊಂದಜಕೊಳ್‌ ತುರಗಂ ಸಾ ತುರಂಗದಳ 
ಮೊಂದೊಂದರ್ಕೆ ನೂಆಕಾಳ್‌ ತಗುಳ್ಲಿರೆ ಬಲ್ಲರ್‌ ನಡೆ ನೋಡಿ ಕೂಡೆ 
ಪಡೆದತ್ತ ಕ್ಷೋಹಿಣೀ ಸಂಖ್ಯೆಯಂ (ಪಂಪಭಾ. ೯-೯೫). 
(ಸಂ. ಅಕ್ಸ್‌ಹಿಣೀ) | 
ಅಶ್ಷೋಳೆ (ನಾ). - ಅಕ್ಷೋಟ: ಗಿಂಪ್ರಭವಮದ್ಷೋಳಂ (ವ ಸ್ತುಳೊ . 
[ಸಂ.7 


[ಸಂ.] 


೩೪-೮). 


20 


25 


30 


35 


40 


45 


ಅಖರ್ವ 


ಅಕ್ಸೌಹಿಣಿ (ನಾ). ೧. ೨೧,೮೭೦ ಆನೆ, ೨೧೮೭೦ ರಥ, ೬೫,೬೧೦ 
ಕುದುರೆ, ೧,೦೯,೩೫೦ ಕಾಲಾಳು- ಇಷ್ಟನ್ನೂ ಒಳಕೊಂಡ ಸೈನ್ಯ: 
ಒಂದು ಸಾಮಜಮೊಂದು ತೇರ್‌ ಮೂಜಶ್ವಮೆಯ್ದು ಕಾಲಾಳ್ಗಳ್‌ ಪತ್ತಿ 
ಯಕ್ಕುಂ ಸಂದ ಪತ್ತಿ ಮೂಜಾಗೆ ಸೇನಾಮುಖಮಾಮೂಜು ಗುಲ್ಮಂ 
ಮೂಜುಗುಲ್ಮಕ್ಕೊಂದು ಗಣಮವು ಮೂಲುವಾಹಿನಿ ತತ್ವ್ವಯಂ.ಪೃತನಾಖೈ 
ಪೃತನೆಗಳ್‌ ಮೂಜಕೊಂದಿ ತೋಆಕಿ ಚಮೂ(ವದು) ಮೂಜನೀಕಿನಿ ಪತ್ತ 
ನೀಕಿನಿಯಕ್ಸ್‌ ಹಿಣಿಯೆನಿಕ್ಕುಂ (ವಸ್ತುಕೋ. ೮೩-೪). ೨. ಪಂಪಭಾರತ 
ದಲ್ಲಿ ಹೇಳಿರುವ ಮೇರೆಗೆ ಇನ್ನೊಂದು ವಿವರಣೆ: ೯,೦೦೦ ಆನೆ; 
೯,೦೦೦. ೧೦೦. ರಥ ; ೯,೦೦೦ * ೧೦೦ * ೧೦೦ ಕುದುರೆ; 
೯,೦೦೪ * ೧೦೦ * ೧೦೦ ೬೧೦೦ ಕಾಲಾಳು - ಇಷ್ಟನ್ನೂ ಒಳ 
ಕೊಂಡ ಸ್ಟೆ ಸೈನ್ಯ. "ಅಕ್ಷೋಹಿಣಿ? ಪರಾ. (ಸಂ. ಅಕ್ಪಾಹಿಣೀ) 

ಅಖಂಡ (ಗ, ನಡುವೆ ಕತ್ತರಿಸಿ ಹೋಗದ; ಅವಿಚ್ಛೆ ಕೈನ್ನವಾದ ; 
ಪೂರ್ಣವಾದ. [ಸಂ.] 

ಅಖಂಡಣ (ಗು). - ಅಖಂಡನ. [ಸೆಂ. ಆಖಂಡನ] 

ಅಖಂಡದೀಪ (ನಾ). ಸದಾ ಉರಿಯುತ್ತಿರುವ ದೀಪ; ನಂದಾ 
ದೀಪ: ಆ ಊರಿನ ಈಶ್ವರಾಲಯಕ್ಕೂ . ದತ್ತಿಗಳನ್ನು ಬಿಟ್ಟುಕೊಟ್ಟು 
ಅಖಂಡದೀಪಕ್ಕೆ ವ್ಯವಸ್ಥೆ ಮಾಡಿ ಬಂದರು (ಶಾಂತಲಾ. ೨೧೪). 

[ಅಖಂಡ + ದೀಪ) 

ಅಖಂಡನ (ಗು). ೧. ಖಂಡಿಸದ; ಭಂಗವಾಗದ; ಮುರಿಯದ. 
೨. ಪೂರ್ಣವಾದ, ಸಮಗ್ರ. (ನಾ). ೩. ಖಂಡಿಸದಿರುವಿಕೆ. 
೪. ಕಾಲ. [ಸಂ.] 

ಅಖಂಡಪತ್ರ (ನಾ). (ಪರಂಗಿ, ಮರಗೆಣಸು ಮುಂತಾದ ಎಲೆ 
ಗಳಂತೆ) ವಿಭಾಗ ಹೊಂದದ ಎಲೆ (ಕಿಸಂಗ್ಲಾ. ೪೪). 

[ಅಖಂಡ * ಪತ್ರ] 

ಅಖಂಡಸುಖ (ನಾ). ವಿಚ್ಛೇದವಿಲ್ಲದ ಸುಖ; ಪೂರ್ಣಸು 

ನೃಪತಿ ಕಂಡನಖಂಡಸುಖೈ*ಕಭಾಗಿಯಂ (ಚಂದ್ರಪು. ೩-೬೯). 
[ಅಖಂಡ + ಸುಖ] 

ಅಖಂಡಸೌಭಾಗ್ಯ (ನಾ). ೧. ಸ್ಲಿರವಾದ ಮುತ್ರೈದೆತನ. ೨. (ವ್ಯಂಗ್ಯ 

ವಾಗಿ) ಸೂಳೆತನ; ನಿತ್ಯಸುಮಂಗಲಿತನ (ಉಕ). 
[ಅಖಂಡ + ಸೌಭಾಗ್ಯ] 

ಅಖಂಡಿತ (ಗು). ೧. ಖಂಡಿಸಿಲ್ಲದ ; ಕತ್ತರಿಸದ; ಭಂಗವಾಗದ : 
ಔನಖಂಡಿತಮೊ ಶೌರ್ಯ್ಯಗುಣೊ6 ನ್ನ್ನತಿ ರಾಜರಾಜನಾ (ಪಂಪಭಾ. 
೧೩-೬೫) ; ಅಖಂಡಿತಮಭಿಮಾನಮದನೆ ಬಲ್ವಿಡಿವಿಡಿವೆಂ(ಗದಾಯು. 
೫-೫೩). ೨. ಎಡೆಬಿಡದ; ನಿರಂತರ. ೩. ವಾದದಲ್ಲಿ ಸೋಲದ; 
ಖಂಡನೆ ಹೊಂದದ. [ಸಂ.] 

ಅಖಂಡಿತಕಾಯಕ (ನಾ). ಮಧ್ಯದಲ್ಲಿ ಬಿಟ್ಟುಹೋಗದ ಕಾಯಕ; 
ಸಂತತವಾದ ಕಾಯಕ : ಆಖಂಡಿತಕಾಯಕದ ಅಖಂಡಿತರ ಕಂಡೇವು 
(ಕಾಲಸಂ. ೧೨-೭). [ಅಖಂಡಿತ * ಕಾಯಕ) 

ಅಖಂಡಿತಪ್ರಸಾದಿ (ನಾ). [ನೀತ್ಸೆ] ಪ್ರಸಾದಸ್ಥಲದಲ್ಲಿ ಚ್ಯುತಿಯಾಗ 
ದಂತೆ ನಡೆಯುವವನು : -ಖಂಡಿತವಿಲ್ಲದ ಆಬಂಡಿತಪ್ರಸಾದಿ ಕೂಡಲ 
ಸಂಗಮದೇವರಲ್ಲಿ ತಾನೇ ಪ್ರಸಾದಿ (ಬಸವ. ೯೪೨). 

[ಆಖಂಡಿತ * ಪ್ರಸಾದಿ] 

ಅಖರ್ವ (ಗು). ೧. ಕುಳ್ಳಲ್ಲದ. ೨. ಅಲ್ಪವಲ್ಲದ; ಮಹತ್ತಾದ: 
ಪಗಲ್‌ ಕಡುಕೊರ್ವಂ ಪಡೆದಿರ್ಹಿನಂ ರಘುತನೂಜಾಖರ್ವ ಚಾತುರ್ಬಲಂ 
(ಪಂಠಾಮಾ. ೧೨-೩೨) ; ಅತಿಬಳ ಮೂಕದಾನನನೆನಿಪ್ಪವನೊರ್ವನಖರ್ನ 
ಗರ್ವಸಂಯುತಂ (ಶಬಶಂ. ೪-೨). (ಸಂ.] 


ಖ: 


ಅಖರ್ವಭಕ್ತಿ 


ಅಖರ್ವಭಕ್ತಿ (ನಾ). ಅಲ್ಪವಲ್ಲದ ಭಕ್ತಿ; ಮಹತ್ತಾದ ಭಕ್ತಿ: ನೋಡ 
ಲೇಕೋರಾಮಿತಂದೆಗಳಖರ್ವಭಕ್ತಿಯೊಳು ಶಿವ ಶಿನ ಎಂದು (ಗುರುಚಾ. 
೨-೬೮). [ಅಖರ್ವ * ಭಕ್ತಿ] 
ಅಖಲು "ಅಕ್ಕಲ್ಯು? ನೋ. 
ಅಖಲ್ಯ (ಗು). ೧. ಹೇಡಿ: “ಅಖಲ್ಯ -ಹೇಡಿ? (ಜಾತತಿ. ಸರಿ. ೩೯೫) ; 
ಶಲ್ಯಂ ಸತ್ತಿಂಬಟಿಯಮಖಲ್ಮ ಂ ಕೊಳದೊಳಗೆ ಪೊಕ್ಕು ಮೆಯ್ಸರೆದೈ 
ಚಿಃ ಖಲ್ಯನೆನೆ ಬಾರ್ತೆಗೆಟ್ಟುದಮೂಲ್ಯಂಯಶೋರತ್ನಮೆಂಬುದಂ ಮಾಸು 
ವೆನೇ (ಗದಾಯು. ೭-೨೪) ; ರವಿ ಲಗ್ಗಾವಸಥಕ್ಕೆ ಷಷ್ಮಗೃಹದೊಳ್‌ ನಿಂದಂ 
ದಖಲ್ಕಂ ಪರಾಭವಭಾಟಂ (ಜಾತತಿ. ೧೮-೩). ೨. ಅಪ ಪ್ರಯೋಜಕ; 
ನಿಸ್ಸಾ ಈ: ನಿರೀಕ್ಷಿಸಿ ನಿಕೃಷ್ಟ ದುಷ್ಟಗಣರಂ ಗತಪ್ರಜ್ಞ [ತಂ] ನಿರಂತರ 
ದಿಗಂತಕೋಪಗತ ದುರ್ಯಶಃಪ್ರಾಪ್ತ ರಂ ಮುರಾತ್ಮರನಖಲ್ಮರಂ ಬಟಕಿಕ 
ಸೋಮಶರ್ಮಾತ್ಮಜಾತರಂ ಖಳವಿನೀತರಂ ವಿಕೃತ ಮಾರ್ಗವಿಖ್ಯಾತರಂ 
(ಸುಕುಮಾ. ೨-೧೮) ; ನೆರೆದೀ ಸಭೆಯೊಳ್‌ ಲಜ್ಜಾಭರದಿಂ ತಲೆಯೆಜಕ 
ಮಾದುದಿಂದೆನಗೀ ದುಶ್ಚರಿತರನಿವಂದಿರಂ ಪರಿಹರಿಸಿಮ ಯೋಗ್ಯ ರನಖಲ್ಯ 
ರಂ ನಿರ್ಗುಣರಂ (ಸುಕುಮಾ. ೨-೨೮). "ಅಶಲ್ಯು' ಪರಾ. [ಸಂ. 7] 
ಅಖಾಡ “ಅಕ್ಬಡ' ನೋ. 
ಅಖಾತ (ಗು). ೧. ಅಗೆಯಲ್ಪಡದ ; ಅಗೆದು ಮಾಡಿಲ್ಲದ. (ನಾ). 
೨. ನೈಸರ್ಗಿಕವಾದ ಕೊಳ ಅಥವಾ ಸರೋವರ. ೩. ಕೊಲ್ಲಿ. 
ಉದಾ ಬಂಗಾಳ ಅಖಾತ. [ಸಂ.] 
ಅಖಾದ್ಯ (ಗು). ೧. ತಿನ್ನಲಾಗದ. ೨. ತಿನ್ನಬಾರದ. [ಸಂ.] 
ಅಖಾರಿ (ಗು). ದೋಷವಿಲ್ಲದ ; ಕಳಂಕವಿಲ್ಲದ (ಸ್ಕಾಂಡರ್‌). [2] 
ಅಖಿನ್ನ (ಗು). ಖನ್ನನಾಗದ; ವಿಷಾದವಿಲ್ಲದ. (ಸಂ.] 
ಅಖಿಲ, ಅಖಳ (ಗು). ಕೊರೆಯಿಲ್ಲದ; ಇಡಿಯಾದ; ಸಮಗ್ರ; 
ಪೂರ್ಣ. ಅಖಿಳ : "ಅಖಿಳವೇದಿ? ಪರಾ. [ಸಂ.] 
ಅಖಿಲಾಂಡ (ನಾ). ಸಮಸ್ತ ಪ್ರಪಂಚ. [ಅಖಿಲ ಆಂಡ್ಕ) 
ಅಖಿಳ "ಅಖಿಲ' ನೋ. 
ಅಖಿಳನೇದಿ (ನಾ). ಎಲ್ಲವನ್ನೂ ತಿಳಿದವನು; ಸರ್ವಜ್ಞ : ರಸಭಾವ 
ಸಮನ್ವಿತನೆಂದು ಸುಭಗನೆಂದಖಿಳವೇದಿಯೆಂದನ್ವಿತನೆಂದು ಸಮಗ್ರನೆಂದು 
ಸಲೆ ಬಣ್ಣಿಸುವುದು ಧರೆ (ಜಾತತಿ. ೨೪-೪೩). 
[ಅಖಿಳ (ಎ ಅಖಿಲ) + ವೇದಿ] 
ಅಖಿಳಾದ್ಟೈತ (ನಾ). ಪೂರ್ಣವಾದ ಅದ್ವೈತ: ನಿರ್ವಿಭವವಂತಲ್ಲ 
ಕೇಳಿರೆ ಪಾರ್ವತೀಶದ್ವೈತವೆಂಬುದದೊರ್ವನಖಿಳಾದ್ವೆ $ತವದು ತಾನಂ 
ತುಮಲ್ಲದೆಯು (ಬಸಪು. ೫೧-೧೮). [ಅಖಿಳ (ಇ ಅಖಿಲ) * ಅದ್ವೈತ] 
ಅಖಿಳಾಹುತಿ (ನಾ). ಎಲ್ಲಾ ಬಗೆಯ ಆಹುತಿ: ಬೆರಳ ಸಮಿಧೆಯ 
ಲಡಗಿನಖಿಳಾಹುತಿಯ ರಚನೆಯಲಿ (ಕುವ್ಕಾಉ. ೧೦-೧೯). 
[ಅಖಿಳ (ಎ ಅಖಿಲ) * ಆಹುತಿ] 
ಅಖೇರ "ಆಖೈರು' ನೋ. 
ಅಖೋಟ "ಅಕ್ರೋಡ' ನೋ. 
£ಕ್ಚ30ಡ (ಗು). ಮುಕ್ಕಾಗದ; ಇಡಿಯಾದ; ಪೂರ್ಣ: 


೬೯ 


5 


20 


25 


30 


ಒಪ್ಪುನ ಕನ್ನಡದೊಳ್‌ ಸ್ವಭಾವದಿಂ ಕೆಲವು ಮಹಾಪ್ರಾಣಂಗಳೊಳವು ; |40 


ಅವಾವುವೆಂದೊಡೆ - ವರ್ಗದ್ವಿತೀಯಾಕ್ಷರಂಗಳ್ಲೆ ವಖ್ಚಾಣಂ . . 
ಅಖಬ್ಬ[ ಕೈ]ಂಡಂ... ಖೊಪ್ಪರಂ (ಶಮದ. ೧೫ ವೃತ್ತಿ). 
[ಪ್ರಾ. ಅಕ್ಬಂಡ (< ಸಂ. ಅಖಂಡ) ; ಪಾಲಿ. ಅಕ್ಸಂಡ] 
ಅಖ್ಯಾತಿ (ನಾ). ೧. ಕೆಟ್ಟ ಹೆಸರು; ಅಪಖ್ಯಾತಿ; ಅಪಕೀರ್ತಿ. 


೨. ತತ್ತ ಶಾ] ವಸ್ತುವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರುವ ;45 ಅಗಜೇಶ (ನಾ). - 


ಭ್ರಾಂತಿ. "ಅಖ್ಯಾತಿವಾದ' ಫೆರಾ. 


[Ao.] 


| ಅಗಜೆ (ನಾ). - ಅಗಜಾತೆ. 


ಅಗಟೆವಿಗಟಿ 


ಅಖ್ಯಾತಿನಾದ (ನಾ). [ತತ್ತ್ವಶಾ] : “ಅಖ್ಯಾತಿ ಎಂದರೆ ವಸ್ತುವನ್ನು 
ಸರಿಯಾಗಿ ತಿಳಿದುಕೊಳ್ಳದೆ ಇರುವ ಭ್ರಾಂತಿ ಎಂದರ್ಥ ... ಇತರರು 
ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿ ತಿಳಿಯುವುದು ಎಂಬ 
ಭ್ರಾಂತಿಯನ್ನು ಎಲ್ಲಿ ಹೇಳುತ್ತಾರೋ ಅಲ್ಲಿ ಇವರು £ = ಸಾಂಖ್ಯರು 
ಆ ಎರಡು ವಸ್ತುಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಯದೆ ಇರುವುದೇ 
ಭ್ರಮೆ ಎಂದು ಹೇಳುತ್ತಾರೆ. ಇದೇ ಅಖ್ಯಾತಿವಾದ » (ಹಿಂದಸಾ. ೫೧). 

[ಅಖ್ಯಾತಿ * ವಾದ] 

ಅಗ. (ನಾ). ಒಳಗು, ಒಳಗಡೆ ಎಂಬ ಅರ್ಥವುಳ್ಳ ಶಬ್ದ. ಔ ಈ 
ಶಬ್ದಕ್ಕೆ ಕನ್ನಡದಲ್ಲಿ ಸ್ವತಂತ್ರಪ್ರಯೋಗವಿಲ್ಲ. ಇದು "ಅಗಂಗೊಳ' 
"ಅಗಪಡು' ಮೊದಲಾದ ಸಮಾಸಗಳಲ್ಲಿ ಸಗ” , “ಅಗಂ-” ಈ 
ರೂಪಗಳಲ್ಲಿ ದೊರೆಯುತ್ತದೆ. (ಜೇ. ॥ ತಮಿ. ಮಃ ಅಗ] 

ಅಗ್ನ (ಗು). ೧. ನಡೆಯಲಾರದ. (ನಾ). ೨. ಮರ. ೩. ಬೆಟ್ಟ; 
೪. ಹಾವು. ೫. ಸೂರ್ಯ. [ಸಂ.] 


ಅಗಂಗೊಳ್‌ (ಕ್ರಿ). ಒಳಕೊಳ್ಳು ; ಸ್ವಾಧೀನಪಡಿಸಿಕೊ : ಬೆದರು 
ಗಣ್ಣಾಗುತ್ತೆ ನಿ ಟ್ವ ಸಿದಳೇೇನನೊ ಸುದೂರವನಗಂಗೊಳ್ಳ ವೋಲ್‌ 
(ಶ್ರೀರಾಮಾ. ೭೫೭-೨೨೨). [en-, + ಕೊಳ್‌] 


ಅಗಚಾಟಲು, ಅಗಚಾಟಲೆ, ಅಗಚಾಟು, ಅಗಚಾಟ್ಲು (ನಾ). 
ಆಯಾಸ; ಶ್ರಮ. ಅಗಚಾಟಲೆ (8). ಅಗಚಾಟು: ಆಈ 
ಸೌಂದರ್ಯ ನಾಟಕದ ಕಂಪನಿ ಅಗಚಾಟನಲ್ಲಿ ಹಾಳುಮಾಡಿಕೊಳ್ಳ ಬೇಕೆಂ 
ದಿಡ್ದೆಯಲ್ಲಾ” (ನಟಸಾ. ೬೨೮), ಅಗಚಾಟ್ಲು : ಅಡನಿಯೊಳಗೆ ಶೇರಿ 
ಅಗಚಾಟ್ಲು ಬೀಳುವಂತಾ ಕನಸು ಕಂಡೆ ನಾನು (ಯನಳ. ೭೫). 
ಅಗಚಾಟಲು ಪಡು, ಅಗಚಾಟಲು ಬೀಳು - ತೊಂದರೆ ಪಟ್ಟುಕೊ; 
ಕಷ್ಟಕ್ಕೆ ಸಿಕ್ಕಿಕೊ. 
[ದೇ. ?. ॥ ತೆಲು. ಅಗಚಾಟುಲು, ಅಗಚಾಟ್ಲು - ಕಷ್ಟ, ಆಪತ್ತು] 
ಅಗಚಾಟಲೆ "ಅಗಚಾಟಲು? ನೋ. 
ಅಗಚಾಟು "ಅಗಚಾಟಲು' ನೋ. 
ಅಗಚಾಟ್ಲು "ಅಗಚಾಟಲು' ನೋ. 
ಅಗಚಾಟ್ಗು ಮಾರಿ (ನಾ). ಕಷ್ಟದಲ್ಲಿ ಸಿಕ್ಕಿಕೊಂಡವನು; ತೊಂದ 
ಕಿಗೆ ಒಳೆಗಾದವನು (ಸ್ಯಾ ಚ 
[ಅಗಚಾಟ್ಲು (ಆ ಅಗಚಾಟಲು) *-?. ॥ ತೆಲು. ಅಗಚಾಟ್ಜಿಮಾರಿ - 
ಕಸ್ಟ ಗಳನ್ನು ಉಂಟುಮಾಡುವ ಸ್ವಭಾವದವನು, ದುಷ್ಟ] 
ಅಗಚಿಗದ್ದೆ (ನಾ). ಒಂದು ಬಗೆಯಗಜ್ಜಿ : ಯಾ ಉಭಯ ಗ್ರಾಮಗಳ 
ಮಧ್ಯದಲ್ಲಿ ಯಿರುವ ಅಗಚಿಗದ್ದೆ ಮಾನಿಯಲ್ಲಿ ಮಠಾ ಕಟ ಶಿ (ಎಕ. v, 
ಹಾಸನ. ೧೭-೧೩ ; 1774). [ಗಚ್ಛ *.ಗದ್ದೆ (< ಗೆಟಕ)] 
ಅಗಚಿತಡ (ನಾ). ಒಂದು ಊರಿನ ಹೆಸರು (7): ತಂನ ನಡಪಿದ 
ಎಳೆಯರು ಆಗಚಿತಡ ಕೆ್ಕೇ]ತನು ಪಟ್ಟಿ ವಳಿಯೆ ಮಸಣನ ಕೊಡೆ ಕಾದು 
(ಎಕ. ೪11, ಶಿವಮೊ. ೨೩-೯ ; 1115). [1] 
ಅಗಚು "ಅಗಲ್ಪು' ನೋ. 
ಅಗಜಾತೆ (ನಾ). ಹಿಮವಂತನ ಮಗಳು; ಪಾರ್ವತಿ. 
[ಸಂ. ಆಗಜಾತಾ (ಅಗ * ಜಾತಾ)] 
ಅಗಜಾರಮಣ (ನಾ). ಪಾರ್ವತಿಯ ಪತಿ; ಶಿವ. 
[ಸಂ. (ಅಗಜಾ + ರಮಣ) 
[ಸಂ. ಅಗಜಾ)] 
ಅಗಜೇಂದ್ರ (ನಾ). - ಅಗಜಾರಮಣ. (ಸಂ. (ಅಗಜಾ + ಇಂದ್ರ)] 
ಅಗಜಾರಮಣ. ([ಸಂ. (ಆಗಜಾ + ಈಶ)] 
ಅಗಟನಿಗಟ "ಅಕಟವಿಕಟ' ನೋ. 


ಅಗಟು 


ಅಗಟು (ನಾ). ಕಮಟು ವಾಸನೆ; ಮಣಕು ವಾಸನೆ : ಮೃದುವಾದ 
ಉರಗತಲ್ಪನು ತಾನು ಹಸಿಬಾಣತಿಯ ಅಗಟ£ ಎ ಅಗಟನ3] ಮಂಚ 
ದೊಳಿಪ್ಪನೇ (ವಾದಿಕೀ. ೧-೧೩೦-೫). [?] 

ಅಗಡ (ನಾ). ೧. ತುಂಟ; ದುಷ್ಟ. ೨. ತುಂಟಿತನ; ದುಷ್ಟತನ: 
ಏಳುನೂಜಕಿಪ್ಪತ್ತು ಅಮರಗಣಂಗಳ ಭಾವವಿಡ್ಡಂತೆ ನಿಮ್ಮ ಅಗಡವೇ 
ಕಯ್ಯಾ? (ಮದೇಮ್ಮ. ೨೩). (ಸಂ. *ಅಘಟ?] 

ಅಗಡತನ (ನಾ). ತುಂಟತನ: ಅವನು ಅಗಡತನದಿಂದೆ.ಬಿಲ್ಲಿಗೆ ಹೆದೆ 
ಯೇರಿಸಿ ತೀಡಿ ಜೇಗೈದು ನಿಂತುಕೊಂಡೆ (ಬಿದುರೆ. ೨೦೯). 


[ಆಗಡ-- -ತನ] 
ಅಗಡದತ್ತ (ಗು). ಧಾಂಡಿಗ : ಅಗಡದತ್ತ ಕುಡುಕೆ (ಉಕ. ಕ). 
[ಆಗಡ * ?] 
ಅಗಡದಿಗಡ (ನಾ). ಒರಟ; ತುಂಟಿ: *ಅಗಡದಿಗಡ -ಎಟ್ಟತನ” 
(ಜಾನಕೋ). [ಆಗಡ + ದಿಗಡ] 


ಅಗಡವಿಗಡ "ಅಕಟವಿಕಟಿ' ನೋ. 
ಅಗಡಾನೆ (ನಾ). ತುಂಟಿ ಆನೆ: ಅಗಡಾನೆ ಬಿಗಿದು ಬಲ್ವಿಡಿಯಿತ್ತಲ್ಲಾ 
ಜಗವೆಲ್ಲವ (ಆದವ. ೩೧).. [ಅಗಡ + ಆನೆ] 
ಅಗಡಿಸು (ಕ್ರಿ). ಕೆಡಿಸು; ಹಾಳುಮಾಡು : ಅಗಡಿಸಿದರಡವಿಯನು 
ಬಜಸಿಕೈದರು ಮಹಾವನವ (ನಿಭಾಗ. ೧೦-೬೧-೧೭) ; ನಿಗಮಮಾರ್ಗಂ 
ಗಳನು... ಆಗಡಿಸುವ ಪಾಷಂಡಪಥದೂಳಿಗವ ಮಾಣಿಸಲೆಂದು (ನಿಭಾಗ. 
೧೦-೪೫-೨೭). '[ಅಗಡು + -ಇಸ್ಕು) 
ಅಗಡೀದಿಗಡೀ (ಗು). (ಉಕ) ಅಡ್ಡಾದಿಡ್ಡಿ : ಒಬ್ಬಿಬ್ಬರು ಅಗಡೀ 
ದಿಗಡೀ ಬೆಲೆಗೆ ಸಾಮಾನು ಕೇಳಿ ವ್ಯಾಪಾರಿಗಳ ಕೈಯಿಂದ ಹುಚ್ಚಾ ಪಟ್ಟಿ 
ಬೈಸಿಕೊಂಡು ಜಗಳಕ್ಕೆ ಸಿದ್ಧರಾಗುತ್ತಿದ್ದರು (ರಕ್ತಥ್ವ. ೧೦೭). 
[+ ಮರಾ. ಅಗಡೀದಗಡೀ - ಅಸ್ತವೃಸ್ತ ಸ್ಥಿತಿ] - 
ಅಗಡು (ನಾ). ೧. ಅವಿಧೇಯತೆ; ತುಂಟತನ; ದುಷ್ಟತನ : ಅಗಡಿನ 
ಪೆಂಡಿಕೊಳ್‌' ವ್ಯ ವ ಹಾರಮ ಬ್ಲದೆ ಬೇಟಮಿಲ್ಲ(ಲೀಲಾವ. ೨-೯೩ ವ). 
(ಗು). ೨. ಹಿಡಿತಕ್ಕೆ ಸಿಕ್ಕದ; ತುಂಟಿ; ದುಷ್ಟ; ಒರಟ: ನೆರೆಮನೆ 
ಯವರು ಮಿಥ್ಯವಾದಿಗಳು ಪಶುಗಳಗಡು (ಹ ಚ ಕಾ. ೧೨-೩) ; ಅಗಡು 
ಪುಸ್ಕರನಿತ್ತ ಕೋಪಾಗ್ನಿಯಲಿ ಖತಿ ಮಸಗೆ (ನಳ ಚ. ೯-೩೭) ; ಮಹಿಷ 
ಖಳನೆಂಬಗಡು ರಕ್ಕೆ ಸನಹಿಮಿಷಾರಣ್ಯದಲಿ ತಪದೊಳು (ಅಂಬಿಕಾ.೮-೧೯). 
ಅಗಡಾಗು - ಕೆಟ್ಟುಹೋಗು; ಹಾಳಾಗು: ಮಗನನೀವೆನೆ ಪಾರ 
ಲೌಕಿಕವಗಡಹುದು (ಕುವ್ಯಾಆ. ೧೦-೧೩). 
[೮ ಅಗಡ. ॥ ತಮಿ. ತೆಲು. ಅಗಡು] 
ಅಗಡುಕುದುರೆ (ನಾ). ೧. ತುಂಟಿ ಕುದುರೆ; ಪಳಗಿಸದಿರುವ 
ಕುದುರೆ : ಅಸಗೊಳ್ಳದ ಅಗಡು ಕುದುರೆಗಳನ್ನು ಸಾಗುಮಾಡುವುದರಲ್ಲಿ 
ಇವನು ಜಾಣನಿದ್ಧನು (ಪ್ರಾಚೀಹಿಂ. ೫೨). ೨. ಬಿಳಿಯ ಕುದುರೆ (?) : 
ಆಬಿಳಿಯ ಕುದುರೆ ಸಿತ ಕರ್ಕ: ಎನಿಸುಗು; ಆಗಡುಕುದುರೆಯೆಂದೂ 
ಎಂಬರು ? (ನಾಚಿರಾ. ಕಿ). [ಅಗಡು + ಕುದುಕಿ] : 
ಅಗಡುಗೊಳ್‌ (ಕ್ರಿ). ಕೆಟ್ಟುಹೋಗು (9): ವಿಗಡಿಸಿದಕೊಳಪೊಕ್ಕು 
ಸದ್ಯಃಸ್ಥಗಿತದುಃಖಬಸುಖಮಿತ್ತೊ ಡಮಗಡುಗೊಂಡಾಯಾ ಪದಾರ್ಥವನಾ 
ಳ್ಹರಿಂದಹುದು (ವಿನೇಭ. ೪-೪೭). [ಅಗಡು + ಕೊಳ್‌] 
ಅಗಡುಗೊಳಿಸು (ಕ್ರಿ). ಕೆಡಿಸು; ಹಾಳುಮಾಡು : ಸುರಪನೆಯ್ದುವ 
ನಗಡುಗೊಳಿಸಲು ಕವಚವನು ನೀ ತೆಗೆದು ಕೊಡದಿರು (ಕುವ್ಯಾಅ. ಓರಿಇ. 
೨೩-೭); ದೇವ ಎನ್ನನು ಅಗಡುಗೊಳಿಸದಿರು ಅನಿಮಿತ್ತ ಬಾಂಧವ(ವಿಪ್ರಸು. 
೧೮-೪). [ಆಗಡುಗೊಳ್‌ * -ಇಸ್ಕು] 
ಅಗಡುತನ (ನಾ). ತುಂಟತನ; ದುಷ್ಟತನ: ಬೆಣ್ಣೆಯ ಮಡಕೆಯ | 


೬೦ 


20 


1435 


ಅಗಣಿತ 


ನೊಣ ನುಂಗಿತ್ತು ನುಂಗಿದ ನೊಣವ ಹಿಂದೆ ಹಿಡಿಯಲಾಗಿ.ಉಗ([ಗು3ಳದು 
ಬೆಣ್ಣೆಯ ಕೊಡದು ಮಡಕೆಯ ಇದಆಗೆಡುತನವ ನೋಡಾ (ಮೋಳಿಮಾ. 
೨೧೬-೩೮೦) ; ಯಾದವನಗಡುತನಕೌಷಧಿಯ ಬಲ್ಲೆನು ಬಿಗಿದು ಕೆಡಹುವೆ 
(ಕುವ್ಯಾಉ. ೭-೧೮) ; ಅಗಡುತನದಲಿ ಕೆಟ್ಟಿ ನಿನಗಿನ್ನಾರು ಗತಿಯೆಂದ 
(ಕೋಗಯ.' ೨೫-೩೭) ; ಅಗಡುತನ ಮಾಡಬೇಡ (ಆಗ್ರಹ. ೩೫-೯). 
[ಅಗಡು + -ತನ] 
ಅಗಡುದನ (ನಾ). ತುಂಟಿ ದನ: ಹಳ್ಳಿ ತೋಟಗಳ ಸುತ್ತಲೂ ಬೇಲಿ 
ಅಗತ್ಯ; ಆಗಡು ದನಗಳ ಕಾಟಿದಿಂದ ಬೆಳೆಯನ್ನು ಉಳಿಸಲು (ತರಬೆ. ೬೭). 
[ಅಗಡು + ದನ]. 
ಅಗಡುದಾನವ (ನಾ). ದುಷ್ಟರಾಕ್ಷಸ: ಆಗಡುದಾನವನಿವನು ಕಡ್ಡಿಗೆ 
ಬಗೆವನೇ (ಕುವ್ಯಾಡ್ರೋ. ೧೬-೫). [ಅಗಡು * ದಾನವ] 
ಅಗಡುಬೊಮ್ಮ (ನಾ). ಗಟ್ಟಿಮುಟ್ಟಾದವನು; ಧಾಂಡಿಗ: ಅ 
ಹೆಂಣಿಗೂ ಆ ಗಂಡಿಗೂ ಈಡೇ ಇಲ್ಲ... ಆಹೆಂಣಿಗೆ ಎಲ್ಲಿಯಾದರೂ ಅವ 
ರಂಥ ಇನರಂಥ ನಿನ್ನಂಥ ಅಗಡುಬೊಮ್ಮನ ಹಾಗೆ ಇರತಕ್ಕವರು ಇದ್ದರೆ 
ಸಗ್ಗಿಯಾಳು (ಮಾಮರಾ. ೧೩೬). [ *-ಮರಾ, ಅಗಡಬಂಬ] 
ಅಗಡುಮಗ (ನಾ). ದುಷ್ಟನಾದ ಮಗ : ನಿನ್ನಗಡುಮಗನುತ್ಸಾಹವ 
ದ್ಲುದು ಖೇದಪಂಕದಲಿ (ಕು ವ್ಯಾ ದ್ರೊ - ೧೯-೫೧) ; ನಿನ್ನಗಡುಮಗನಾ 
ವೇಳೆಯಲ್ಲಿ ಕರ್ಣಂಗೆ ಸೇನಾಪಟ್ಟಿ ಗಟ್ಟಲೆಂದು ಚಿಂತಿಸುತ್ತಿರ್ದನು 
(ತುರಂಗ. ೫೮-೭೧, ೭೨). [ಅಗಡು 4 ಮಗ] 
ಅಗಡುಮಾಡು (ಕ್ರಿ). ೧. ಕಾಡು ; ಹಿಂಸೆಪಡಿಸು : ಅಗಡು ಮಾಡಿದ 
ನಿಮ್ಮ ಮಕ್ಕಳ ವಿಗಡತನಕಂಜಿದರೊ ದುರಿತದ ಸೊಗಡಿಗಂಜಿದರೋ 
(ಕುವ್ಯಾಸ. ೧೬-೫೬) ; ಆ ಬಡಜನರನ್ನು ಹೀಗೆ ಅಗಡುಮಾಡುವುದು 
ಯುಕ್ತ ವಲ್ಲ (ಸುಮಡ. ೨೧೪). ೨. ಕೀಳುಮಾಡು ; ತೆಗಳು: ಹಗೆಯನೇ 
ಕೊಂಡಾಡಿ ಸ್ವಾಮಿಗೆ ಬೆಗಡ ಬೆಳಸಿ ರಣಾಗ್ರಸುಭಟರನಗಡುಮಾಡಿ ವೃಥಾ 
ತ್ಮಕುಕ್ರಿಂಭರಿಕರೆಂದೆನಿಸಿ (ಕುವ್ಯಾಕ. ೯-೧೬). [ಅಗಡು + ಮಾಡು] 
ಅಗಡುಮೋಆಕ್‌ (ನಾ). ವಿಕಾರವಾದ, ಘೋರವಾದ ಮುಖ: 
ಹೊಗರೊಗುವ ದಾಡೆಗಳ ದಳ್ಳಿ ಸುನಗಡುಮೋಣಿಯ .... ರಕ್ಕ ಸರನೀಕ್ಷಿಸಿ 
(ತೊರರಾ. ೬-೧೩-೬). [ಅಗಡು * ಮೋಜಕಿ] 
ಅಗಡುವಾಕ್ಯ (ನಾ). - ಅಗಡುವಾತು : ಪಗೆಯ ಕೈವಿಡಿದೆಮ್ಮ ಶಿಷ್ಟರ 
ನಗಡುವಾಕ್ಯದಿ ಪರಿಹರಿಸಿ ಸರಿಮಿಗಿಲ ಮಾನಸನೆಂದಹಂಕಾರದಲಿ 
(ಕೋಗಯ. ೧೭-೭೧). [ಅಗಡು * ವಾಕ್ಯ) 
ಅಗಡುವಾತು (ನಾ). ಅಪವಾದ ; ನಿಂದೆ: ಮಗಗಾದ ಲೀಲೆ ತಂದೆಗೆ 
ಬಂದ ಶೂಲೆಯೆಂಬಗಡುವಾತಿಗೆ ಬಂದೆನಲ್ತೆ (ಭರಚ. ೫೮-೮೪). 
[ಅಗಡು + ಮಾತ್ತು] 
ಅಗಡುಹೇಳು (ಕ್ರಿ). ನಿಂದೆ ಮಾಡು : ಅಗಡುಹೇಳುವ ಅಣ್ಣಗಳೆಲ್ಲರೂ 
ಕೊಡುವರಿಲ್ಲದಿರೆ ಹಾವ ಹಿಡಿದ ಕೋಡಗದಂತಾದರು (ಕವಿಚ. 1, ೨೦೮, 
ಸಗಬೊ). [ಅಗಡು * ಹೇಳು (ಆ ಪೇಜ್‌) 
ಅಗಣ್ಣಿ "ಅಗ್ಗ? ನೋ. 
ಅಗಣ್ಮಿ "ಅರ್ಥವಾಣಿ' ನೋ. 
ಅಗಣಿತ (ಗು). ೧. ಎಣಿಸಿಲ್ಲದ ; ಲೆಕ್ಕವಿಲ್ಲದ ; ಲೆಕ್ಕಕ್ಕೆ ಮಾರಿದ. 
(ನಾ). ೨. (ಸಾಮರ್ಥ್ಯದಲ್ಲಿ) ಅಳತೆಗೆ ಮಾರಿದವನು : ಭೀಷ್ಮನ 
ಬೆಗಡುಗೊಳಿಸಲು ಹರನ ಹವಣಲ್ಲಗಣಿತನ ಸಾ ಮದಲಿ ಮುಟಿಯಲು 
ಬೇಕು (ಕುವ್ಯಾಭೀ. ೭-೧೨). ೩. ಗಣನೆಗೆ ಅರ್ಹತೆಯಿಲ್ಲದಿರುವಿಕೆ : 
ಆಗಣಿತದ ಶಿಶುನಿನನು ಕೋಟಯ ವಿಗಡರಿದಿರಿಗೆ ನೂಕಲಾಣಕಿನು 
(ಕುವ್ಯಾದ್ರೋ. ಪರಿ. ಪು. ೨೭೭). ೪. ಸಮೂಹ: “ಸಂದೋಹವಗಣಿತಂ 
ಸಕಲಂ ತತಿ ೫ (ಮಂಗರಾ. ೧೨೬-೧). [ಸಂ] 


ಅಗಣ್ಯ 


ಅಗಣ್ಯ (ಗು). ೧. ಎಣಿಸಲಾಗದ; ಲೆಕ್ಕ ಮಾಡಲಾಗದ; ಅಸಂಖ್ಯ. 
೨. ಲೆಕ್ಕಕ್ಕಿಲ್ಲದ; ಗಣನೆಗೆ ಬಾರದ. [ಸ6.) 

ಅಗತ್ತಿ(ನಾ). ೧. ಗತಿಯಿಲ್ಲದಿರುವುದು; ದಿಕ್ಕಿಲ್ಲದಿರುವುದು; ಮರ್ಗತಿ. 
೨. ಚಲನೆಯಿಲ್ಲದಿರುವುದು ; ನಿಲುಗಡೆ : ಹುಟ್ಟಿಂದರೆ ಗತಿ, ಸಾವೆಂದರೆ 
ಅಗತಿ (ವಿಚಾಮಂ. ೩೧). [ಸಂ] 

ಅಗತ್ಕಿ (ನಾ). ಒಂದು ಮನೆತನದ ಹೆಸರು (7): ಕಾಕತ್ತಿಯ ಅಗತಿ 
ಭೈರೋಜನ ಮಗ ನಾಡೋಜನು ಮರ ಕಬುನ ಕೆಲಸಕೆ ವಿತ್ತಿಕಾಜರು 
ಯಿವರು ತುಬ ಮಾಡಿದರು (ಎಕ. ೫, ಚಿಂತಾಮ. ೬೮-೧೪; 1378). [1] 

ಅಗತಿಕ (ನಾ). ಗತಿಯಿಲ್ಲದವನು ; ನಿರ್ಗತಿಕ; ದರಿದ್ರ: ಹಿರಿಯರ 
ಸೊತ್ತಿಲ್ಲದ ಅಗತಿಕರಂತೆ ಕನ್ನಡಿಗರಲೆದಾಡುವುದು ಕನ್ನಡದ ನೆಲೆಯನ್ನು 
ಬಿಡುವುದರಿಂದಲ್ಲದೆ ಬೇರೆ ಯಾತರಿಂದಲೂ ಅಲ್ಲ(ವಿಚಾಮಂ. ೩). [ಸಂ.] 

ಅಗತುಕೊ 'ಅಗುರ್‌' ನೋ. 

ಅಗತೆ “ಅಗಲಕ್ಕಿ' ನೋ. 

ಅಗತೆಹೊಲ (ನಾ). ಅಗೆದು ಹಸನುಮಾಡಿದ ಹೊಲ (?): ಕೋಳಿ 
ಕೆರೆ ಹೊಲಕ್ಕೆ ತೆಂ ಅಗತೆಹೊಲದ ಬ ಬೇಲಿ ಹೊರಗೆ (ಎಕ. 111, ತಿರುಮ. 
೬೩-೪೨೭ ; 1748). [ಅಗತೆ (ಆ ಅಗಟಕ್ತಿ) * ಹೊಲ ( ಆ ಫೊಲ)] 

ಅಗತ್ಯ (ನಾ). ೧. ಬೇರೆ ಗತಿಯಿಲ್ಲದ ಸ್ಥಿತಿ; ಬೇರೆ ಮಾರ್ಗವಿಲ್ಲದಿರು 
ವಿಕೆ. ೨. ತುಂಬಾ ಬೇಕಾಗಿರುವುದು; ಆವಶ್ಯಕತೆ: ಆತನ ದಿನಚರಿಯ 
ವಿನರಗಳನ್ನು ಸ್ವಲ್ಪಮಟ್ಟಿಗೆ ತಿಳಿದುಕೊಳ್ಳ ಬೇಳಾದುದು ಅಗತ್ಯ (ಕೃದೇವ. 
೧೦); ಈಗ ನನಗೆ ಹತ್ತು ರೂಪಾಯಿ ಅಗತ್ಯವಾಗಿದೆ (ರೂಢಿ); ಈ ಕೆಲ 
ಸಕ್ಕೆ ನಿನ್ನ ಸಹಾಯದ ಅಗತ್ಯವಿಲ್ಲ (ರೂಢಿ). 8. ಉತ್ಕಟವಾದ ಇಚ್ಛೆ : 
ಒತ್ತಿ ಮುಂದಕೆ ತೂಳಿ ದೇವಿಗಗತ್ಯದಿಂದಂಘವಿಸೆ ಹೂ ಕೃತಿ ವೆತ್ತು 
ಘರ್ಜಿಸಲುದಿಸಿತುರು ಚಾಮುಂಡತರಶಕ್ತಿ (ಅಂಬಿಕಾ. ೧೮-೫೯). 

ಅಗತ್ಯಜೀಳು - ಆವಶ್ಯಕತೆಯುಂಟಾಗು : ಅವರಿಗಾದರೂ ಬಡಿಗ 
ಸಿಂಪಿಗ, ಕಮ್ಮಾರ ಮುಂತಾದವರ ಆಗತ್ಯ ಬೀಳುತ್ತದೆ (ಮುಂಬಯಿ. 
೫-೮೪. ಕಿ). 

(ಸಂ. ಅಗತಿಕ?. / ತಮಿ. ಅಗತ್ತಿಯಮ್‌ ; ತುಳು. ಆಗತ್ಯ ; 
ತೆಲು. ಅಗತ್ಯಮು ; ಮರಾ. ಅಗತ್ಯ] 

ಅಗದ (ಗು). ೧. ರೋಗವಿಲ್ಲದ; ಆರೋಗ್ಯವುಳ್ಳ. (ನಾ). ೨. ರೋಗ 
ವಿಲ್ಲದಿರುವುದು; ಆರೋಗ್ಯ. ೩. .ಔಷಧ; ಮದ್ದು. ೪. ವಿಷಕೈ 
ಚಿಕಿತ್ಸೆಯನ್ನು ಹೇಳುವ ಶಾಸ್ತ್ರಭಾಗ. [ಸಂ.] 

ಅಗದಂಕಾರ (ನಾ). ಕೋಗವನ್ನು ಪರಿಹಾರ ಮಾಡುವವನು; 
ವೈದ್ಯ. [ಸಂ] 

ಅಗದತಂತ್ರ (ನಾ). “ವಿಷಪದಾರ್ಥಗಳಿಂದ ಉಂಟಾಗತಕ್ಕ ಪ್ರಾಣೋಪ 
ದ್ರವಗಳನ್ನು ಪರಿಹಾರಮಾಡತಕ್ಕ ವಿಧಾನಗಳನ್ನು ಬೋಧಿಸತಕ್ಕ ಭಾಗ 
ಅಗದತಂತ್ರ? (ಸುಜ್ಞಾಚಂ. ೬೭). [ಅಗದ- ತಂತ್ರ] 

ಅಗದೀ (ಅ). (ಉಕ) ಸಂಪೂರ್ಣವಾಗಿ; ಪೂರ; ಪೂರ್ತಿ: ಆಕೆಯ 
ನಡತೆಯು ಅಗದೀ ಸರಿಬರದ್ದರಿಂದ (ಉತ್ತಗೃ. ೭೯); ನೀನಾಡುವ ಮಾತು 
ಅಗದೀ ಸತ್ಯ (ಮೋಹಿನೀ. ೭೯); ಅವನು ಅಗದೀ ಕೆಟ್ಟ ಹುಡುಗ 
(ಜಾನಕೋ). [ 4 ಮರಾ. ಅಗದೀ] 

_ಅಗಧರ (ನಾ). ಬೆಟ್ಟವನ್ನು ಎತ್ತಿಹಿಡಿದವನು ; ಕೃಷ್ಣ; ವಿಷ್ಣು : 
ಜಗದಾಧಾರಕನೈ ನೀನಗಧರ ನಿನ್ನಂಭ್ರಭಾರಮಂ ಕ್ಷೀಣಬಲೋರಗನೆಂತು 
ಸೈರಿಪಂ (ಜಗವಿ. ೩-೧೧೦). [ಸಂ] 

ಅಗನಿವಾಸಿ (ನಾ). ಬೆಟ್ಟದಲ್ಲಿ ವಾಸಿಸುವನು ; ಶಿವ: ಅಗನಿವಾಸಿಯ 
ನೀಕ್ಷಿಸುತ್ತಿಂತೆಂದನಾ ದಕ್ಷ (ನಿಭಾಗ. ೪-೪-೪). [ಅಗ್ಯ* ನಿವಾಸಿ] 

ಅಗಪಡು, ಅಗವಡು (ಕ್ರಿ). ೧. ಒಳಪಡು; ಸೆರೆಯಾಗು ; ಸಿಕ್ಕಿಕೊ; 


೬೧ 


15 


20 


45 


ಅಗರಿ, 


ವಶವಾಗು: ನರನೊಳ್‌ ಮುನ್ನಗಪಟ್ಟುದೊಂದಟಲೊಳಾಂ ಕೈಳಾಸ 
ಶೈಳೇಶನಂ ಪಿರಿದುಂ ಭಕ್ತಿಯೊಳರ್ಚಿಸುತ್ತುಮಿರೆ. (ಪಂಪಭಾ. ೧೧-೯೮) ; 
ಜಗದೊಳಗೆ ನೆಗಟ್ಟ ಪೂಲಿಯೊಳಗ(ಘ) ಸಟ್ಟರ್‌ ದೇವನಿವಹವೆಲ್ಲಂ (ಎಇ. 
2೭೪೩11, ೧೯೨-೩೯ ; 1184). ಅಗವಡು : ಮೆಲ್ಬಟ್ಟಗ[ಪಾಠಾಂ. ಘ] 
ಪಟ್ಟು ಕೂಡೆ ಮತಿಗೆಟ್ಟಿರ್ದೆಗೆಟ್ಟು ಬಟಲ್ಲಟಲ್ಲು ಬಾಯಿಟ್ಟು ಕುಯೋನಿ 
ಯೊಳ್ಲಿರಿದು ಪೋದುವು ಪಲವುಕಾಲಮನಂತಂ (ಸುಕುಮಾ. ೧೧-೮೨) ; 
ಪುಣ್ಯಪಾಪ ಖಳರಿರ್ದಪರಂತವರ್ಗೇಕೆ ಪಕ್ಕುಗೊಟ್ಟಿ ಗವ[ಪಾಠಾಂ. ಘಪ] 
ಡುತಿರ್ಪೆ (ಸಮಪ. ೧೫-೧೦೩). ೨. ನೋವು ಹೊಂದು; ಕ್ಲೇಶಪಡು ; 
ದುಃಖಕ್ಕೆ ಒಳಗಾಗು : “ಅಗವಟ್ಟಂ ಮಿಗೆ ನೋವುನಟ್ಟನೊಳೆ” 
(ಕರ್ಣಾನಿ. ೯೮) ; ಬಾಗುಳ ಪೆಚಿಸಿನಗವಟ್ಟಾಗಳುಮಾ ಕತದೊಳೆ ಬಗೆ 
ಗೆಟ್ಟಿರ್ಪ ರಾಯನೋಲಗಕೊರ್ಮೆ ಜಾಬಾಲಿ ಮುನಿಪಂ ಬಿಜಯಂಗೈದಂ 
(ರಾಮಾಶ್ಚ. ೧೦೪-೨೦). "ಅಘಪಡು' ಪರಾ. 

[ಅಗ- + ಪಡು. ॥ ತಮಿ. ಅಗಸಪ್ಪಡು ಎ ಒಳಪಡು, ವಶವಾಗು, 
ಸಿಕ್ಕಿಕೊ; ಮಲ. ಅಗಪ್ಪೆಡುಕ ; .ತೆಲು. ಆಗಪಡು, ಅಗ್ಗಪಡು ಇ ವಶೆ 
ವಾಗು, ಸಿಕ್ಕಿಕೊ] 

ಅಗಪೆ (ನಾ). ಚಿಪ್ಪಿನ ಸೌಟು; ಸಟ್ಟುಗ: “ತರ್ದು ದಾರುಹಸ್ತಳ ಎ 
ಅಗಪೆ ೫ (ನಾಚಿರಾ. ಕಿ). 

[ದೇ. ॥ ತಮಿ. ಅಗಷಪ್ಪೈ. ಆಪ್ರೈ ; ಮಲ. ಅಗಪ್ಪಾನ್‌, ಆಸ್ಪ; 
ತೆಲು. ಆಗಪ, ಅಬಕ] 

ಅಗಭೇದಿ (ನಾ). ೧. ಬೆಟ್ಟಗಳನ್ನು ಸೀಳುವವನು ; ಇಂದ್ರ. ೨. ಮರ 
ವನ್ನು ಕತ್ತರಿಸುವ ಸಾಧನ ; ಕೊಡಲಿ. ೩. ಸಿಡಿಲು. 

[ಸಂ. ಅಗಭೇದಿನ್‌ (ಅಗ್ಗ * ಭೇದಿನ್‌)] 

ಅಗಮ (ಗು). ೧.. ಚಲಿಸದ; ತಿರುಗಾಡದ. (ನಾ). ೨. ಮರ. 
೩. ಬೆಟ್ಟ. [ಸಂ.] 

ಅಗಮುಡಿ (ನಾ). ತಿಗುಳಜಾತಿಯ ಗಂಡಸು, ಬೇರೆ ಜಾತಿಯ 
ಹೆಂಗಸು ಇವರಿಗೆ ಜನಿಸಿದವನು (ಎಸಮೈ. 1%, ೧). [2] 

ಅಗಮ್ಮ (ಗು). ೧. ಹೋಗಿ ಸೇರಲಾಗದ. ೨. ಮುಟ್ಟಲಸಾಧ್ಯ 
ವಾದ ; ಬುದ್ದಿಗೆ ಎಟುಕದ. ೩. ಕೂಡಬಾರದ. [ಸಂ.] 

ಅಗಮ್ಯಗಮನ (ನಾ). ೧. ಹೋಗಬಾರದ ಕಡಿ ಹೋಗುವುದು. 
೨. ಕೂಡಬಾರದವರನ್ನು ಕೂಡುವುದು. [ಅಗಮ್ಯ * ಗಮನ] 

ಅಗಮ್ಯಾಗಮನ (ನಾ). ಕೂಡಬಾರದ ಹೆಣ್ಣನ್ನು ಕೂಡುವುದು. 

[ಸಂ. (ಅಗಮ್ಯಾ + ಗಮನ)] 

ಅಗರ, "ಅಗ್ರಹಾರ? ನೋ. 

ಅಗರ್ಕ (ನಾ). “ಹಡಗದ ಹಿಂಭಾಗ, ಹಿಂಗೋಟು ” (ರಮಾಕಾಂ). [2] 

ಅಗರಂಗೆಯ್‌ (ಕ್ರಿ). ಅಗ್ರಹಾರವಾಗಿ ಪರಿವರ್ತಿಸು: ಆ ವಸ್ತುವಾಹನಂ 
ಗಳಂ ದೇಗುಲಂಗಳಂ ಪಾರ್ವರ್ಗಮಿತ್ತುಮೆನ್ನ ನಾಡೊಳ್‌ ತಲೆವಳ್ಳಿಗಳ 
ನಗರಂಗೆಯ್ದಂ (ಚಿಕವಂ. ೧೨-೧೩). (ಅಗರ + ಗೆಯ್‌] 

ಅಗರಯ್ಯ (ನಾ). ಒಬ್ಬನ ಹೆಸರು: ಅಗರಯ್ಯಂ ನೀತಿಮಾರ್ಗ್ಗ ಪೆಮ್ಮ 
ನಡಿಗೆ ಕಿಟ್ಲುಣ್ಮೆಯಾದಂ (ಎಕ. 111, ತಿರುನ. ೯೧-೫; 921). 

[ಅಗರ್ನ? * ಅಯ್ಯ] 

ಅಗರಿ, "ಅಗ್ಗಟ್ಕಾ? ನೋ. 

ಅಗರ್ಕಿ (ನಾ). ಬಿಳಿಯ ಮಗ್ಗದವರಲ್ಲಿ ಒಂದು ಪಂಗಡ (ಎಸಮೈ. 
vn, ೮). [2] 

ಅಗರ್ಕಿ (ನಾ). ೧. ಒಂದು ಬಗೆಯ ಹುಲ್ಲು ಅಥವಾ ಗಿಡ. ಐ ಇದು 
ಇಲಿಗಳ ವಿಷಕ್ಕೆ ಔಷಧವೆಂದು ಹೇಳುತ್ತಾರೆ. ೨. ವಿಷಾಪಹಾರಿ 
ವಸ್ತು. (ಸಂ. ಆಗರೀ) 


ಅಗರು 


ಅಗರು (ನಾ). ೧. - ಅಗಿಲ್‌ ೧: ಅಗರುವ ಮೆಚ್ಚು .ಪಚ್ಚ ಸಿರಿಕೆಂಡ 
ದೊಳಗ್ಗಲಿಸಿತ್ತು * ೬. ಬಸಂತಮಾಸದೊಳ್‌ (ಪಂ ಪಭಾ. ೫-೩೦); 
ಗೋಣಿ ಬಿಲ್ವ ಜೀವು ಅಗರು ಮೊದಲಾದ ಮರಗಳು (ಸಗೌಗಂಧಿ. ೪೩೩-೮). 
"ಕಿರಿಯಗರು', "ಕೃಷ್ಣಾಗರು', "ಶ್ವೇತಾಗರು? ಪರಾ. ೨. - ಅಗಿಲ್‌ 
೨: ಮೃಗನಾಭಿಯಂ ಕುಂಕೆನಮವನಿಂಪುಗರ್ಪುರವನಗರುಮಂ ಸಾದಂ 
(ಸದ್ಮರಾ. ೮-೭೯) ; ನಿರ್ಜರರ ನಾಕಲೋಕಕೆ ದಾಳಿಯ ಇಟ್ಟುದಿರದಗರು 
ಧೂಪದ ಧೂಮಮೆಣ್ಣೆಸೆಯ ಮೆಟ್ಟಿ ದುದು ಸಕಲ ವಾದ್ಯಂಗಳ ನಿನದಂ 
(ಚೆಬಪು. ೬-೫೨). 
[ಸಂ. £ "ಅಗುರ್ಕು' ಶಬ್ದದ ನಿಷ್ಪತ್ತಿಭಾಗವನ್ನು ನೋಡಿ] 
ಅಗರುಗಂಧ (ನಾ). - ಅಗಿಲುಗಂಧ. [ಅಗರು + ಗಂಧ] 
ಅಗರುಧೂಪ (ನಾ). - ಅಗುರುಧೂಪ. [ಅಗರು * ಧೂಪ] 
ಅಗರುಬತ್ತಿ (ನಾ). ಒಂದು ಬಗೆಯ ಊದುಬತ್ತಿ. [ಅಗರು ಬತ್ತಿ] 
ಅಗರ್ತೆ "ಅಗಲಿ ನೋ. 
ಅಗರ್ಹಿಶ (ಗು). ನಿಂದ್ಯವಲ್ಲದ: ಮಿಗೆ ದುಷ್ಕರಕಾವ್ಯಂಗಳೊಳಗರ್ಹಿತ 
ಪ್ರಾಯಮಕ್ಕುಮಾ ಶ್ರುತಿಕಷ್ಟಂ (ಕವಿರಾ. ೧-೬೭). [ಸಂ.] 

ಅಗಲ್‌,, ಅಗಲ್ಲು (ಕ್ರಿ). ೧. ಬಿಟ್ಟುಹೋಗು ; ತೊರೆ: ಮೋಹಮಗಲ್ಲಿ 
ವಲ್ವಿಷಯಂಗಳನಾತ್ಮವಶಕ್ರಮವಿದು (ಎಕ. II, ೯೫-೩ ; 700); ಸಂಪ್ರೀತಿ 
ಯಿನಾವನನಗಲಳ್‌ ನೀತಿನಿರಂತರನುದಾರನಾ ನೃಪತು೦ಗ೦ (ಕವಿರಾ. 
೧-೧); ತಪಂಬಟ್ಟು ಪನ್ನೆರಡು ವರುಷಂಬರೆಗೆಂ ಗುರುಗಳನಗಲದಿರ್ದು 
(ವಡ್ಡಾ ರಾ. ೧೦೯-೧೦) ; ನೀನುಮಗಲ್ಲೆಯಿನ್ನೆ ನಗೆ ಪೇಟ್‌ ಪೆಜರಾರೆನ 
ಗಾಸಿ (ಪಂಪಭಾ. ೧೩-೩); ಅಗಲ:ರ್‌ ಸೂಳೆಯನಾಳರಾ ಕುಲಜೆಯಂ 
(ಸೋಮೆ €ಶ. ೪೬); ಅಗಲ್ಲಿನಿಯನ ತೋಜನಿಸು ಬಾಬಾಯೆಂದು 
ಮುಗುದೆ ಬಿದ್ದಳು ಚರಣದಲಿ (ಮೋಹತ. ೧೮-೫೫). ೨. ವಿಶಾಲವಾಗು. 
"ಅಗಲುರ” ಪರಾ. ಅಗೆಲ್ಕು : ೧. ತೋಜಕಿ ಮಲುದಿನವಗಲಿಹೋದನು 
(ಕುವ್ಯಾಆ. ಪರಿ. ೧-೧೮) ; ಹಿಂಡನಗಲಿದ ಹುಲ್ಲೆಯ ನಸೆಯೊಳಗಿಪ್ಪ 
ಗಂಡೇಣ ತನ್ನ ವಲ್ಲಭನ (ಮೋಹತ. ೯-೩೪). 

ಅಗಲ್ಲುರದ - ಅಗಲವಾದ ಎದೆಯುಳ್ಳವನು: ಬಲ್ಲಲಿಯಂ 

ತೋಳ್ಲೀಳ್ಸನಗಲ್ಲುರದಂ ಬಟ್ಟಿದೊಡೆಯನಂ ಕೆಂಗಣ್ಣಂ(ಕಾವ್ಯಾವ.೨೫೬). 

(ದೇ. ॥ ತಮಿ. ಅಗಲ್‌:- ಬೇರೆಯಾಗಿಸು ; ಮಲ. ಆಗಲ್‌; ತುಳು. 

ಅಗಪುನಿ, ಅಗಪಾವುನಿ; ತೆಲು. ಅಗಲು- ಒಡೆದುಹೋಗು, ಸೀಳಿಹೋಗು] 
ಅಗಲ್ಕ್‌ , ಅಂಗಲ, ಅಗಲ್ಲ, ಅಗಲ್ಲು (ನಾ). ಊಟದ ತಟ್ಟಿ ; 
ಕಂಚು; ತಳಿಗೆ: ಅಗಲಂ ತಂದು ಮುಂದಿರಿಸಲುಂ (ಆದಿಪು. ೭-೭೧ ವ); 
ಆಗಲೊಳಗಿಕ್ಕಿದೊಳ್ಳುಣಿಸಮೇಧ್ಯಮುಮೆಂಜಲುಮಪ್ಪುದು (ಅಜಿಪು. 
೨-೫೧); ಸಾರವಸ್ತುಗಳ ತಂದಗಲೆಲ್ಲ ತುಂಬುನೆಂತಾರಯ್ದು ಬಡಿಸಿದ 
ಮೇಲೆ (ಭರಡ. ೪-೮೧); ಅಂಗಲ: ಅಸವನೆಗಂಗಲಕ್ಕೆ ತಲೆವಾಗಿಲಿ 
ಗಚ್ಚನೆ ನೋಡಲೀಜಸಿಲಿಂಗೊಸಗೆಗೆ ನೋಂಪಿಗಂಗಡಿಗೆ ಬಾಡಿನ ಸನ್ರೆಗೆ 
ಬಾಯಿನಕ್ಕೆ ಪೋಪೆಸಕದೆ ಪಾಂಬರೊಳ್‌ ನೆರೆವರಂ ಕುಲನಾರಿಯರೆಂಬುದೇ 
(ಮು 0 ಬರಾ. 20, ೨೬೫-೪೩ ; 1229) ಓಅಂಗಲ ಕ್ಕೆ (ಇನ್ನೊಬ್ಬರಿಗೆ 
ಎರವಲಾಗಿ ಕೊಟ್ಟದ್ದ) ಊಟದ ತಳಿಗೆಯನ್ನು ತರುವುದಕ್ಕೆ. ಅಗಲ್ಲ : 
“ಅಗಲ -ಗಂಗಾಳ ಪತ್ರಾವಳಿ  (ಗಂಗಾಮ. ೪). ಅಗಲ್ಯು: ಕುಡು 
ಕೆಯ ಫೃತ ಅಗಲಿಗೆ ಬಂದಂತೆ (ಶಿವಮಂ. ೪೭). 
[ದೇ. ॥ ತಮಿ. ಅಗಲ್‌ ಎ ಮಣ್ಣಿನ ದೊಡ್ಡ ಮಡಕೆ ; ಮಲ. ಆಗಲ್‌; 
ತುಳು. ಅಗಳಿ, ಅಗೊಳಿ] 
ಅಗಲ್ಲ (ನಾ). ೧. ಒಂದು ವಸ್ತುವಿನ ಅಡ್ಡಳತೆ: ಅದರಗಲಮೊಂದು 


೬೨ 


10 


ಯೋಜನಂ (ಆದಿಪು. ೧೦-೨೬) ; ನಿವೇಶನದ ಅಗಲಂ ಆ ಗಳೆಯೊಳ್‌'45 


ಗಳಿ೪ ಗೇಣು ೧೩ (ಇಆ, ೫X೫, ೨೭೩-೩೮; 1054) ; ಮೇದಿನಿಯಳತೆಗೆ 


ಅಗಲುರ 


ಕಿ[ಜಕಿ] ದೆಂಬಾ ದೆಸೆಯಗಲಂ (ವ್ಯ ವ ಹಾ. ೩). ೨. ವಿಸ್ತಾರ; ಹರವು : 
ಧರೆಗೆ ಬಸವನ ಭಕ್ತಿರಸಘನಶರಧಿಯದುವಗಲಕ್ಕೆ ನೆಜಕಿದುಪ್ಪರಿಸೆ (ಬಸಪ. 
೮-೮) ; ನೆರೆದ ಸೇನೆಗೆ ನೆಲನಗಲ ನೆಜಿಯದು (ಕುವ್ಯಾದ್ರೋ. ೧-೪೫). 
ಅವರೊಳಗಲಕೆ ನಿಂದ ರಿಪುಗಳ ಜವನ ಬೋನವ ಮಾಡದಿದ್ದರೆ 
(ಕುವ್ಯಾದ್ರೋ. ೪-೩೯). ೩. ನಡುವೆ ಅಂತರವಿರುವಿಕೆ ; “ಅಗಲದ 
ಮೊಳಕಾಲುಳ್ಳವನು : ಪ್ರಜ್ಞ, ಪ್ರಗತಜಾನುಕ ” (ನಾಚಿರಾ). 
[ಜೀ. 1 ತಮಿ. ಅಗಲಮ್‌ ; ಮಲ. ಅಗಲಮ್‌, ಆಗಲ, ಆಗಲೇ ; 
ತುಳು. ಅಗೆಲೊ ; ತೆಲು. ಅಗಲಮು] - 
ಅಗಲ್ಲ "ಅಗಲ್ಮ್‌' ನೋ. 
ಅಗಲಂ (ಅ). ಅಗಲವಾಗಿ; ಹೆರವಿನಲ್ಲೆಲ್ಲ: ಕೂಆಂ ಕೊಂಡು ಬಂದು 
ಕೆಯ್ಯೊಳಗಲಮ[ಪಾಠಾಂ. ಗಳಲ್ಲಿಲ್ಲ]ಜಸಿ ಕಾಣದೆ (ವಡ್ಡಾರಾ. ೧೫೨-೨೧). 
[ ಆ ಅಗಲ] 
ಅಗಲಂಬೆಲು (ಕ್ರಿ). ಆಗಲವಾಗಿರು; ವಿಶಾಲತೆಯನ್ನು ಪಡೆ: 
ಇಂತಗಲಂಬೆತ್ತು ಮಹತ್ವಮಂ ತಳೆದು ಬಂದೆಟ_ಂದನಬ್ಚೇಕ್ಷಣಂ (ಜಗವಿ. 
೧೫-೮೦) ; ಅಗಲಂಟೆತ್ತುರುವಕ್ಷದಿಂದುರುಲಸದ್ರ ಕ್ಲಾಂ ಬುಜಾತಾಕ್ಷಿಯಿಂ 
(ದಶಕು. ೬-೧೪೭). [ಆಗಲ್ಲ + ಪೇಬ] 
ಅಗಲಾಡು "ಅಲುಗಾಡು? ನೋ. 
ಅಗಲಿಕೆ "ಅಗಲೈ?' ನೋ. 
ಅಗಲಿಕ್ಕಿಸು (ಕ್ರಿ). ಊಟಕ್ಕೆ ತಟ್ಟಿ ಹಾಕಿಸು; ಊಟಕ್ಕೆ ಬಡಿಸು : 
ಭೂತಗಣಕಗಲದಗಲಿಕ್ಕಿ ಸುವೆನೆಂದಸುರಸೇನೆ ಸುಗಿಸುಗಿದೋಡುವೋಲ್‌ 
ಕಡಿದನು (ಚಿಬಪು. ೪೩-೪೦). [ಆಗಲ್ಫ್‌ + ಇಕ್ಕು, + -ಇಸ್ಕು] 
ಅಗಲಿಚು "ಅಗಲ್ಬು? ನೋ. 
ಅಗಲಿಡು (ಕ್ರಿ). ಊಟಕ್ಕೆ ತಟ್ಟಿ ಹಾಕು : ಮಿಗೆ ತಿಳಿದುಪ್ಪವಂ ಪನಿಯ 
ಪಾನವನಿರ್ಕೆಲವಟ್ಟ ಲಲ್ಲಿ ತಂದಗಲಿಡಲಲ್ಲಿ (ನಳಚಂ. ೪೫೦). 
[ಅಗಲ + ಇಡು] 
ಅಗಲಿತು, ಅಗಲಿತ್ತು (ಗು). ಅಗಲವಾದ ; ವಿಸ್ತಾರವಾದ : ಪೆಅಗಸಿ 
ದಾಗಿ ಮುಂತಗಲಿತಪ್ಪುದಆಕಿಂದೆ (ಕಾವ್ಯಸಾ. ಶೂದ್ರಕ. ೭೪೭೩) ; ಆಲದ 
ಮರದಂತೆ ಕೆಳಗಸಿದಾಗಿ ಮೇಲಗಲಿತಪ್ಪ ವೃತ್ತನ್ಯಗ್ರೋಧ ಪರಿಮಂಡಲ 
ಸಂಸ್ಥಾನಮುಮಂ (ತತ್ತ್ವಪ್ರ. ೨೯೬). ಅಗಲಿತ್ತು : ಹುತ್ತಿನಂತೆ ಕೆಳ 
ಗಗಲಿತ್ತಾಗಿ ಮೇಗಸಿದಪ್ಪುದು ಸ್ವಾತಿ (ತಸೂ ವೃ. ೨೫೬); ಬಿಣ್ಣಿತ್ತು, 
ಗುಂಡಿತ್ತು, ಅಗಲಿತ್ತು ( ಶಮದ. ೭೭ ಪ್ರಯೋ); « ವಿಶಂಳಟಿಂ ನಿಶಾಳಂ- 
ಈ ೨ ಅನಲಿತ್ತು? (ಹಲಾಯು. ೧೨೪-೬೮). [ಇ ಅಗಲ್ಫ್‌) 
ಅಗಲಿತ್ತು "ಅಗಲಿತು? ನೋ. 
ಅಗಲಿಸು (ಕ್ರಿ). ೧. - ಅಗಲ್ಬು ೧ : ಪ್ರಪ್ರಜೇಶಾನುಭಾಗಬಂಥಸ್ಥಾನಂಗೆ 
ಳೊಳಗಲಿಸಿ . .. ಸಮಯೋತ್ತ ರಾನುಕ್ರಮದಿನುತೃಷ್ಟ ಸ್ಥಿತಿವರಂ ಪರಿವಡಿ 
ದಪ್ಪದೆ ಕಿಟ್ಟುವುದಂ ಭಾವಪರಿವರ್ತನಮೆಂಬುದು (ಸುಕುಮಾ. ೬-೬ ವ); 
ಉಗಿದು ಕಿವಿವರೆಗಾಗಿ ಬಾಣ ವನಗಲಿಸುತ ಬೊಬ್ಬಿಜಸಿಯೆ (ತೊರರಾ. 
೩-೩-೨೧). ೨. ಎ ಅಗಲ್ಪ್ಟ, ೨: ಚೀಲದ ಬಾಯನ್ನು ಅಗಲಿಸಿ ಹಿಡಿ 
ದುಕೊ, ಅಕ್ಕಿ ಸುರಿಯುತ್ತೇನೆ (ರೂಢಿ). [ಅಗಲ್ಲ * -ಇಸ್ಕು] 
ಅಗಲ್ಲು "ಅಗಲ್ಕ್‌” ನೋ. 
ಅಗಲ್ಲು "ಅಗಲ್ಫ್‌' ನೋ. 
ಅಗಲುಗಾಣಿಸು (ಕ್ರಿ). ಎಡೆಮಾಡಿಸು ; ಊಟಕ್ಕೆ ಬಡಿಸು: ಅಮೃ 
ತಾನ್ನನ ಮುದದಿಂದಗಲುಗಾಣಿಸಲಾ ಶಿವಪ್ರಸಾದದಲಿ ತೃಪ್ತಿಯನೆಯ್ದಿ 
(ಸೌಂದಪು. ೮-೮೯). [ಅಗಲ್ಕು («ಆ ಅಗಲ್ಫ್‌) * ಕಾಣ್‌ + -ಇಸ್ಕು] 
; ಅಗಲುರ (ನಾ). ಅಗಲವಾದ ಎದೆ; ವಿಶಾಲವಾದ ಎದೆ: ಶ್ರೀಗಗಲು 
[ಪಾಠಾಂ. ಲ್ಹು]ರಮಂ ಕೀರ್ತಿಶ್ರೀಗೆ ದಿಗಂತಮುಮಂ (ಪಂಸಪಭಾ. ೨-೧); 


ಅಗಲುಹ್ಮ 


ಮೃಗಮದದ ಪುಳಿಂಚುಗಳ್‌ ಪನಿತ್ತಿರಲೆಡೆಯಾದಗಲುರಮನೆನಗೆ ಪಡೆದಜ 
ನೊಗಸುಗಮಲ್ತಿಲಗೆ ನಿನ್ನನೆನಗೆಯೆ ಪಡೆದಂ (ಷಂಪಭಾ. ೮-೬೭). 
[ಆಗಲ್‌ * ಉರ] 
ಅಗಲುಹೈ (ನಾ). ಅಗಲುವುದು ; ನಿಯೋಗ. 
[ಅಗಲು + -ಹ (ಆ -ಪ)] 

ಅಗಲುಹ್ಮ (ಅ) ಬಿಟ್ಟು ; ಹೊರತು: ಪುಂದನಾಡ ಬಂಗೆಡಗ್ರಾಮ 
ವೊಂದಕೆ ಪಾಲೆಯಗಲುಹ ಐನೂಜು ವರಹ (ಎಕ. ೫1೪, ಗುಂಡ್ಲು ಸೇ. 
೧೨೮-೬೫ ; 1510). [ಆ ಅಗಲುಹ್ಮ) 

ಅಗಲೆ (ಅ). ಅಗಲವಾಗುವಂತೆ; ಬಿರಿಯುವಂತೆ; ದೂರವಾಗುವಂತೆ. 

ಆಗಲೆ ಕುಳ್ಳಿರ್‌ = ದೂರದಲ್ಲಿ ಕುಳಿತಿರು: ತಲೆಯಂ ಬಾಗಿ ದೂರ 
ದೊಳ್‌ ಪೊಡ ವಟ್ಟು ಕೆಲಕ್ಕೆ ಪೋಗಲಮ್ಮ ದಗಲೆ ಕುಳ್ಳಿರ್ದ ಚಂದ್ರಾ 
ನೀಡನಂ ನೋಡಿ 0% ಹೆ ಅಗಲಿ ಸೋಕು - ದೂರಕ್ಕೆ ತಳ್ಳು 
(ಪ್ರಭಣ್ಣ). ಅಗಲೆ ಪೋಲ್‌ - ಅಗಲವಾಗಿ ಬಗಿ; ಸೀಳು: ಭು 
ದುಶ್ಯಾಸನೋರಃಸ್ಥಳಮನಗಲೆ ಫೋಟ್ಸಾರ್ದು ಕೆನ್ನೆತ್ತರಂ (ಪಂಪಭಾ. 
೭-೧೩). ಅಗಲೆವೋಗು - ದೂರಹೋಗು : ಅಗಲೆವೋದ ಹಂಸನನಅ 
ಸಲ್‌ ಪದೆದೆಳಸುವ ಪೆಣ್ಣಂಚೆ (ಪಂಪಭಾ. ೫-೫೬). [ಆ ಆಗಲ್‌] 
ಅಗಲೆತ್ತು (ಕ್ರಿ). ಊಟದ ತಟ್ಟೆಯನ್ನು ಎತ್ತು : ನೆರೆದತ್ತು ಮಜ್ಜನಂ 
ಬುಗಿಸುವ. . .ಬೋನಮೆತ್ತುವಗಲೆತ್ತುವ ದೇವವಿಳಾಸಿನೀಜನಂ ( ಮಲ್ಲಿಪು. 
೧೧-೮೪). [ಆಗಲ್‌ + ಎತ್ತು) 

ಅಗಲೊಗೆ (ಕ್ರಿ). ಬಿಚ್ಚಿ ಹರಡಿಕೊಳ್ಳುವಂತೆ ಎಸೆ: ಒಗೆದೊಗೆದು 
ಮುರಿದು ಜಗುನೆಯೊಳಗಲೊಗೆ[ಪಾಠಾಂ. ಳೊಲೆದೊಲೆ]ದುಂ ಪಿಂಡುತಿರ್ಪ 
ರಜಕನಂ (ಅರ್ಧನೇ. ೮-೭೫). [ಆಗಲ್‌ + ಒಗ್ಗೆ] 

ಅಗಲೊತ್ತು (ಕ್ರಿ). ಆಗಲವಾಗುವಂತೆ ಒತ್ತು: ಸುರಿಗೆಯೊಳುರಮಂ 
ಬಿಕ್ಕನೆ ಬಿರಿಯಿಜಕಿದು ಬರಿಯನಗಲೊತ್ತಿ ಮನಂ ಕೊಕ್ಕರಿಸದೆ (ಪಂಪಭಾ. 
೧೨-೧೫೩). [ಅಗಲ * ಒತ್ತು) 

ಅಗಲೌತಣ (ನಾ). ದೊಡ್ಡ ಔತಣ; ಭೂರಿಭೋಜನ : 
ಚದ ಬಡಿಸಿದಗಲೌತಣದ ಮನೆಯಿದು (ಉತ್ತರಾ. ೨೨-೧೮). 

[ಅಗಲ್ಯ? * ಔತಣ. ಥಿ ಶುಳು. ಅಗೆಲ್‌ಪಾಡು ಎ ಭೂತಗಳಿಗೆ 
ಬಡಿಸುವುದು) 

ಅಗಲ್ಫೈ, ಅಗಲಿಕೆ (ನಾ). ಅಗ ಲುವಿಕೆ; ಬಿಟ್ಟುಹೋಗುವಿಕೆ; 
ನಿಯೋಗ : ಉಮ್ಮಳಿಸುವಳಟ್ಟಿ ಪತ್ತುವಳಗಳ್ಕೈಗೆ ಕ ಳ್‌ (ಕಾವ್ಯ ಸಾ. 
ಶೂದ್ರಕ. ೯೯೩); ನಿನ್ನನಗಲ್ವಗಲೈಯುಂ ಪ್ರಾಣದಗಲೈಯುಂ ಸಮಂ 
(ಆದಿಪು. ೧೨-೩೬). ಅಗಲಿಕೆ: “ವಿಪ್ರಲಂಭ, ವಿಪ್ರಯೋಗ - ಅಗಲಿಕೆ ” 
(ನಾಚಿರಾ) ; “ಅಪಜಯದೊಳತ್ಯಗಲಿಕೆಯೊಳಂ ಪ್ರ ತ್ಯ ವಾಯಮೆಂಬುದು ? 
(ಮಂಗರಾ. ೧೪೨-೧೯) ; ಇಂತೆಮಗೆ ಭಕ್ತರಿಗೆ ಪೃದೆಯೆಡೆೊಳಗಗೆಲಿಕೆಯ 
ದುಂಟೀ (ಬಸಪು. ೨೬-೬೩). [ಆಗಲ್‌ + ಇಳೆ] 

i ಸ ಅಗಲಿಕೆಯಿಂದ ಆಗುವ a ವಿರಹೆಜ್ವಾಲೆ: 
ಬಳಸಿದುದು . . ; » ಚಕ್ರ ಯುಗಂಗಳೆಗಲ್ಕೆಗಿಚ್ಚು * ಸಂಜೆಯ ಕೆಂಪು 
ಹೋಮ (ಅಪ ದ್ರಪು. ಜೂ. [ಆಗಲಿ + ಕಿಚ್ಚು (ಆ ಕಿರ್ಚು)] 

ಅಗಲೈನೆಯು (ಕ್ರಿ). "ಅಗಲಿಕೆಯನ್ನು ಪಡೆ; "ನಿಯೋಗನನ್ನು ಹೊಂದು: 
ಬಲ್ಮುಳಿಸಿಂದನುಗಲ್ಯೆ ವೆತ್ತ ನಲ್ಲರ ಬಗೆ ಬಳ್ಳೆ (ಕಬ್ಬಿಕಾ. ಇರರ. 

[ಅಗಲ್ಯೆ * ಹೇ] 

ಅಗೆಲು ರಿ; ಅಗಚು, ಅಗಲಿಚು (ಕ್ರಿ). ೧. ಬೇರ್ಪಡಿಸು ; ದೂರ 
ಮಾಡು ; ನಿವಾರಿಸು: ಕುರುಪತಿಯಿಂದಂ ಮುನ್ನಂ ತ್ವತ್ಪತಿಯಿಂದಂ 
ನಿನ್ನನಗಲ್ಲಲ್ಕೆ ಕಪಟಗೋಪಂ ಪ್ರಭುವೇ (ಗದಾಯು. Mb ಮೆನಃ 
ಕ್ಷತಮಂ ಮನದಿಂದಗಲ್ಲಿದಳ್‌ (ಸುಕುಮಾ. ೭-೯); 


ರಣಪಿಶಾ 


ವಳಿತ್ರಯ ಮಧ್ಯ | 


೭೩ 


25 


40 


ಅಗಸಿಗ 


ದೊಳ್‌ ನಡುವ ದಿಟ್ಟ ಯನಾಗದಾರ್ಗಮಗಲ್ಚಲ್‌ (ಕಾವ್ಯಾವ. ೬೦); ಆಗ 
ಳೀಗಳೆಂಬೆಡೆಗಗಲ್ವರುಟಕಿದೆಡೆಗಿನಾಗಮಂ ದೋಷಕರಂ (ಶಮದ. ೧೧೯); 
ತನ್ನ ಮುನ್ನಿನ ಕರ್ಮವನಗಲ್ಲಿ ಮರಳಿ ತೊಡೆಯಲುಂ ಕಾಯಲುಂ ಪಂಕ 
ರುಹಗರ್ಭಂಗಾಗದು (ಬಸಪು. ೪೬-೧೩). ೨. ಅಗಲವಾಗಿ ಮಾಡು; 
ಹಿಗ್ಗಲಿಸು ; ಹರಡು: ಕರಗಸಂಗಳಿಂದಂ ಮರನಂ ಪೋಟ್ವಂತೆ ಕೆಯ್ಯಂ 
ಕಾಲನಗಲ್ಲಿ ಪಿಡಿದಡಸಿ ಕಟ್ಟಿ (ವಡ್ಡಾರಾ. ೧೨೭-೧೫); ಸಿರಿಮೊಗಳ್ಳೆ 
ಬಿಸಿಲಾಗದಂತಾಗಸದೊಳೋಸರಿಸದಂಚೆಗಳೆಅಂಕೆಯನಗಲ್ಲಿ ನೆಳಲಾಸೆ 
ಗೆಯ್ದವು (ಜೈನಿಭಾ. ೧೯-೩೪). ಅಗೆ ಚು: ೨. ಶರಣರ್ಗರ್ಥವನ್ನ 
ವೀಯದವರ ಕಾಲುಕಯ್ಯನಗಚಿ -ತೋರಣದೊಳು ಕಟ್ಟಿ (ಸಾನಂಚ. 
೬-೧೪೮ ರ). ಅಗಲಿಚು ೧. (ಅನಂನಾ). 
[ಅಗಲ್ಕ್‌ + -ಚು. ॥ ತೆಲು. ಆಗಲ್ಬು, ಅಗಲುಚು, ಅಗಲಿಂಚು - 
ಭೇದಿಸು] 
ಅಗೆಲ್ಲು (ನಾ). ಅಗಲಿಕೆ; ವಿಯೋಗ : ನೀರಜದ ಮುಚ್ಚು ರಥಾಂಗ 
ದಗಲ್ಜು ಜಾರೆಯರ್ಗೊದವಿದ ಬೆಚ್ಚು... ಬಂದುದಯಗಿರೀಂದ್ರ 
ಮಸ್ತಕದೊಳಿರ್ದುದು ಪೂರ್ಣಶಶಾಂಕಮಂಡಲಂ (ಸೂಕ್ತಿಸು. ೮-೨೨೪). 
[<£ ಅಗಲ್ಲು;] 
ಅಗಲ್ರರ್‌ (ಕ್ರಿ). ಒಂದರಿಂದ ಮತ್ತೊಂದು ದೂರ ಹೋಗು; ಅಂತರ 
ವುಳ್ಳದ್ದಾಗು; ಅಗಲು: ಬರಿಗಂಡಂ ಪಿಣಿಲೇಆ? ರೋಮಮುಡಿದಿರ್ಬೆ 
ನ್ನಾಗೆ ಮುಂಗಾಲಗಲ್ತರೆ.. .ಭೀಕೆರಂ ಸೊಗಯಿಸಿತ್ತುತ್ತೇಕರಂ ಸೂಕರಂ 
(ಚಂದ್ರಫ. ೫-೬೦). [ಆಗಲ್‌ * ತರ್‌] 
ಅಗಲ್ತೆ (ನಾ). ಅಗಲಿಕೆ : ಅಂಶಗಲನಾತ್‌ - ಕೆಲಕೆಲವು ಭಾಗಂಗಳ್‌ 
ಪೋಪುದಚತ್ತಣಿಂದಮುಂ, ನಿಶ್ಶೇಷ ವಿಶ್ಲೇಸತಶ್ಚ-ನೇ೬ಕಿಯಗಲ್ಲೆಯತ್ತೆಣಿಂ 
ದಮುಂ (ಜೀವಸಂ. ೧೦-೨ ಟೀಕೆ). 0 ಈ ಶಬ್ದವು "ಅಗಲ್ಕೆ' ಎಂಬು 
ದರ ಅಪಲಿಖಿತವಿರಬಹುದು. [ಆಗಲ್‌ *-ತೆ] 
ಅಗಲ್ಲುರದ "ಅಗಲ್ಕ್‌' ನೋ. 
ಅಗವಡು "ಅಗಪಡು' ನೋ. 
ಅಗನೆ (ನಾ). ಬಿದಿರು (?): 
೨೭). {?) 
ಅಗನೈ ರಿ (ನಾ). ಬೆಟ್ಟಗಳ ಶತ್ರು; ಇಂದ್ರ. 
ಅಗಸ “ಅಸಗ ನೋ. . 
ಅಗಸ್ಟ (ನಾ). ಒಂದು ಗಿಡಮೂಲಿಕೆ: ಅಗಸದ ಬೇರಂ ಮೊಸಕೊಳು 
ತಿನ್ನೆ ಕಾಮಾಲೆ ತೀರ್ಗುಂ (ವಿವೈವಿ. ೯೨). [2] 
ಅಗಸಗಿತ್ತಿ (ನಾ). ಎ ಅಸಗಿತಿ : “ರಜಕ, ಅಗಸಗಿತ್ತಿ” (ಗಂಗಾಮ).. 
[ಆಗಸ್ಕ ( ಎ ಅಸಗ) *.-ಗಿತ್ತಿ] 
ಅಗಸತಿ "ಅಸಗಿತಿ' ನೋ. 
ಅಗಸವೆಟು[ಟ್ಟು (ನಾ). (ಅಗಸನ ಬಡಿತದಂತೆ ಬೀಳುವ) ಒಂದು 
'ಬಗೆಯ ಕತ್ತಿಯ ಪೆಟ್ಟು : ತನ್ನ ಬಂಡಿಕೋಲಿನ ತುದಿಯನ್ನು ಇದಿರಾಗಿ 
ಇದ್ದವನ ಎದೆಯಲ್ಲಿ ತೋರಿಸಿ ಹೊರಗೆ ತಿರುಹುತ ಭುಜದಲ್ಲಿ ಪೆಟ್ಟು 
ಆವದು ಅದು ಅಗಸವೆಟು£ಟ್ಟು3 ಎಂದು ಸಮ್ಮತವು (ಖಡ್ಡಟೀ. ೫-೬೭). 
[ಅಗಸ್ಕ (« ಅಸಗ) + ಪೆಟ್ಟು]. 
ಅಗಸವ್ವೆ (ನಾ). ಒಬ್ಬಾಕೆಯ ಹೆಸರು : ಕೇಸವರಾಜ ಆಗಸವ್ವೆ ದಾಸರ 
ಗಂಗಮಳಿದ ಕೆಲಸದ ಶಸ್ತ್ರವನೊತ್ತೆಯಿಟ್ಟು (ಎಕ. ೪೩11, ಚೆನ್ನಗಿ. 
ಸು. 1050). [ಅಗಸ್ಯ ಅವ್ವೆ] 
ಅಗಸಾಲ "ಅಕ್ಕಸಾಲೆ' ನೋ. 
ಅಗಸಾಲೆ "ಅಕ್ಕಸಾಲೆ' ನೋ. 
ಅಗಸಿಗ (ನಾ). ಅಗಸ (೪). 


ಇ ಭರೀರೆ ಗ್ರಂಥಿಲಂ ಎ = ಅಗವೆ? (ಓಷಧಿ. 


[ಅಗ್ಗ + ವೈರಿ] 


೩೨-೨೩೯ ; 


[ಅಗಸ್ಮ (4 ಅಸಗ) * -ಇಗ] 


ಅಗಸುತೆ 


ಅಗಸುತೆ (ನಾ). ಪರ್ವತರಾಜನ ಮಗಳು ; ಪಾರ್ವತಿ. 
[ಅಗ್ಯ + ಸುತೆ] 
ಅಗಸುದ್ದಿ, ಅಗಸುದ್ದೆ (ನಾ). (ಉಕ) ಔಷಧಿ; ಮದ್ದು : 
ಇಲ್ಲದ ಖೆಮ್ಮು ಹೋಗತಿದ್ದರ ಯಾಕ ಹೇಳಬಾರದು (ನಡೆದಾ. 1, ೨೭೦). 
ಅಗಸುದ್ದೆ: ಗೌಡರಿಗೆ ಅಗಸುದ್ದೆ ತರಸೂ ಹಾದೀ ಹೇಳಬಾರದ 
(ಗ್ರಾಮಾಯ. ೧೯೭). [ಸಂ. ಔಷಧಿ?) 
ಅಗಸುದ್ದೆ "ಅಗಸುದ್ದಿ' ನೋ. 
ಅಗಸೆ, “ಅಗುಸೆ' ನೋ. 
ಅಗಸ್ಕೆ (ನಾ). ಅಗಲವಾದ, ಕೆಂಪು ಅಥವಾ ಬಿಳಿಯಹೂವು ಬಿಡುವ, 
ಎತ್ತರವಾಗಿ ಬೆಳೆಯುವ ಒಂದು ಮರ: “ಅಗಸೆ ಮತ್ತಗಸ್ತ, 
ಮೆನಿಕ್ಕು” (ಮಂಗರಾ. ೪೨-೩೮) ; “ ಅಗಸ್ತ | ಅಗಸೆ? (ಶಬ್ದಾನು. 
೧೬೦ ಪ್ರಯೋ) ; ಅಗಸೆಯ ಮರಕ್ಕೆ ತೊನಸೆ ಮಲಿದುಂಬಿಯೆಂಬಂತೆ 
(ಧರ್ಮಾಮೃ.೭-೨೨೯ ವ); ದಿಟ್ಟಿಪರಿಗರ್ಧಚಂದ್ರಾಕೃತಿಯೊಳಿರ್ಪೆನ್ನ ದಿಟ್ಟ 
ಕುಸುಮಾಸ್ತ )ಮಂ ಮದನ ಶಿವನೆದೆಗೆಸೆಯೆ . . . ಶಿನ ಸಾಂಬನಾದ 
ಗಡ ದಿಟ್ಟಿಯಿಂ ನೋಳ್ಪೆವೆಂದಗಸೆಗಳ್‌ ಗಗನಕಡಹಾಯ್ವಂತೆ ನಲಿವುದಿಲ್ಲಿ 
(ಅರ್ಚಾವಿ. ೨೩-೩). 
[ಸಂ. ಅಗಸ್ತಿ, ಅಗಸ್ತ್ಯ. / ತಮಿ. ಅತ್ತಿ; ತುಳು. ಅಗಸೆ] 
ಅಗಸ್ಕೆ (ನಾ). ನೀಲಿ ಹೂವು ಬಿಡುವ ಒಂದು ಬಗೆಯ ಚಿಕ್ಕು ಗಿಡ; 
ಇದರ ಬೀಜ : ಅತಸೀ-ಅಗಸೆ (ಶಮದ. ೨೭೭ ಪ್ರಯೋ) ; ಅಗಸೆಯ 
ಪೂವಂ ದೊರೆಗಿಡಿಪ ಬಣ್ಣದಿಂ ಭಾ ಸ್ಕರ ತನಯಂ ಭುವನಕೆಲ್ಲಮೊಳ್ಬಂ 
ಮಾಳ್ಬಂ (ಆಟ್ವಿಮ. ೭-೮೬) ; ಎಳ್ಳು ಅಗಸೆ ಕುಸುಬೆ ಹೆಸಆ ಉದ್ದು 
ತೊಗರಿ ಹುರುವಲ್ಲಿ ಮುಂತಾದ ಧಾನ್ಯಕ್ಕೆ (ಎಕ. ೪, ಬೇಲೂರು. ೭೫-೯೪ ; 
1387). (ಸೆಂ. ಅತಸೀ. / ತೆಲು. ಆಗಿಸಿಯ, ಅವಿಸಿಯ, ಅವಿಸೆ, ಅಗಿಸೆ] 
ಅಗಸೆಗಿನಿ (ನಾ). ಅಗಸೆಯ ಹೂವಿನಂತೆ ಅಗಲವಾಗಿರುವ ಕಿವಿ: 
ಬಟ್ಟಿಮೊಗದ ಅಗಸೆಗಿವಿಯ ಸೊಗಸುನುಡಿಯಂಗನೆಯರ್‌ (ರಾಮಾಶ್ವ. 
೧೨೨-೨೫). [ಆಗಸ್ಕೆ+ ಕಿವಿ] 
ಅಗಸೆಗೆಯ್‌ (ನಾ). ಅಗಸೆ ಬೆಳೆಯುವ ತೋಟ, ಹೊಲ: “ಅಗಸೆ 
ಗೆಯ್‌ ಔಮಾನವಕ್ಕು? (ಮಂಗರಾ. ೨೮-೩). 
[ಅಗಸ್ಥೆ * ಕೆಯ್ಕ್‌] 
ಅಗಸೆಬಾಗಿಲ್‌, ಅಗಸೆಬಾಗಿಲು (ನಾ). ಹೆಬ್ಬಾಗಿಲು: “ಗೋಪುರ, 
ಹೆಬ್ಬಾಗಿಲ್‌' (ಗಂಗಾಮ). ಅಗೆಸೆಬಾಗಿಲು (8). 
[ಅಗಸ್ಕೆ (ಆ ಅಗುಸೆ) * ಬಾಗಿಲ್‌] 
ಅಗಸೆಜಾಗಿಲು "ಅಗಸೆಬಾಗಿಲ್‌' ನೋ. 
ಅಗಸೆಯೆಣ್ಣೆ (ನಾ). ಅಗಸೆ ಬೀಜದಿಂದ ತೆಗೆದ ಎಣ್ಣೆ : ಆ ಎರಕಗಳು 
ಮಣ್ಣು ಮತ್ತು ಆಗಸೆಎ£ಯೆ]ಣ್ಣೆ ಕೂಡಿಸಿ ಇಲ್ಲಿಯೇ ತಯಾರಾಗುವು 
ದನ್ನು ಕಾಣಬಹುದು (ಪ್ರವಾಸಿ. ೮೮). [ಅಗಸೆ * ಎಣ್ಣೆ] 
ಅಗಸೆವಟ್ಟೆ (ನಾ). ಹೆಬ್ಬಾಗಿಲಿನ ದಾರಿ : ನಜೆವವರಿಗೆ `ಕಾಲೇಳವಗಸೆ 
ವಟ್ಟಿ ಗಡರ್ವವರಿಗೆ ತಮ್ಮ ಚಿತ್ತ ಒಡಬಡದಾ ತಾಣವ ಬಿಟ್ಟು ಪೋಪರು 
ಸಿಡಿಮಿಡಿಗೊಳುತೈದುವರು (ರಾಮನಿ. ೨೦-೧೮೬). 
[ಅಗಸೆ (ಆ ಅಗುಸೆ) + ಬಟ್ಟಿ] 
ಅಗಸೆವೂ (ನಾ). ಅಗಸೆಮರದ ಹೂವು. "ಅಗಸೆವೂಗೊಂಬು' ಪರಾ. 
[ಅಗಸ್ಥೆ * ಪೂ] 
ಅಗಸೆವೂಗೊಂಬು (ನಾ). ಅಗಸೆಯ ಹೂವಿನಂತಿರುವ ಕೊ €ರೆ 
ದಾಡೆ : ಫೊದಟ್ಟ ಗಸೆವೂಗೊಂಬೊಪ್ಪೆ ಕೋಟ್ಕುಟ್ಟಿ ಪೆರ್ನೊರೆ ಸೂಸುತ್ತಿರೆ 
ಭೀಕರಂ ಸೊಗಯಿಸಿತ್ತು ತೈೇಕರಂ ಸೂಕರಂ (ಚಂದ್ರಪು. ೫-೬೦). 
[ಅಗಸ್ಕೆ + ಪೂ * ಕೊಂಬ್ಮು] 


ಅಗಸುದಿ 
ಎ 


ಪಳ 


25 


30 


40 


ಅಗಳು 


5 


ಅಗಸೆಳ್ಳು (ನಾ). ಅಗಸೆಯ ಬೀಜ (ಸ್ಕಾಂಡರ್‌). [ಅಗಸ್ಥೆ * ಎಳ್ಳು] 
ಅಗಸ್ತ್ಯ (ನಾ). ೧. ಒಬ್ಬ ಪ್ರ ಪ್ರಸಿದ್ಧ ಖುಷಿ. ೨. ದಕ್ಷಿಣ ದಿಕ್ಕಿನ ಆಕಾಶ 
ದಲ್ಲಿಯ ಒಂದು ನಕ್ಷತ್ರ. ೩. ಅಗಸೆ ಮರ: “ಅಗಸೆ ಮತ್ತಗಸ್ತ್ಯ 
ಮೆನಿಕ್ಟು * (ಮಂಗರಾ. ೪೨-೩೮). ೪. ಸಾಲೆ ಜನಾಂಗದ Fe 
ಪಂಗಡ (ಎಸಮೈ. 1x, ೯). [ಸಂ.] 
ಅಗಹರ (ನಾ). ಪಾಪನಿವಾರಕ ; ಶಿವ: ಚಿತ್ತಭವಹರನಹಿತಹರನುನ್ಮತ್ತ 
ಗಜಹರನಗಹರಂ ಪುರಹರನು ಭವಹರನು (ಬಸಪು. ೫೪-೪೫). 
[ಸಂ. ಅಫಘಹರ] 
ಅಗಹರಣ, ಅಗಹಾರಣ (ನಾ). ರಂಪ; ರಗಳೆ: ಮಗುವಿನ ಕೈಯೊಳ 
ಗಿರುತಿಹ ಬಗೆಬಗೆ ಫಲಕೆಂದಗಳನು ಕಿತ್ತು ಕೊಳುತ್ತಂ ಅಗಹರಣ ಮಾಡಿ 
ಕಾಡೊಳು ನೆಗೆದೊದೆಯುತೆ ಬೇಗ ನಡಿಯೊ ಯೆನ್ನುತೆ ತಗುಳಲ್‌(ಹಮಚ. 
೫೪). ಅಗಹಾರಣ: ಮೃಗದ ಸಂಕುಲ ಪೆಚ್ಚಿ ಅಗಹಾರಣನ ಮಾಡಿ 
ಬಗೆವವು ಜನಗಳ ನಗರಡೊಳೀಗ (ಹನುಡ. ೧೪). 
[ಆ ? ಹಗರಣ (ಆ ಪಗರಣ)] 
ಅಗಹಾರಣ "ಅಗಹರಣ' ನೋ. 
ಅಗಹು (ನಾ). ಅಗೆಯುವಿಕೆ; ತೋಡುವಿಕೆ: ರೋಹವನು ಬಳಿಕ 
ಕೆಂಗಜಿಯ ಕೋಲಿಂಗೆ ಬೇಗದಿ ಸಂಗಿಸಿದ ಮೊನೆಯಾಗಿ ಮುರಹರನಂಗ 
ದಗಹಿಗೆ ನೇಮನ[ವ]ಲೆ (ನಿಭಾಗ. ೧೧-೧-೪೫). 
[ಅಗ್ನಿ * -ಹು (ಆ -ಪು)] 
ಅಗಳ್‌, "ಅಗುಟ್ಕ್‌? ನೋ. 
ಅಗಳ್ಕ್‌ "ಅಗುಟ್ಕ್ಮ? ನೋ. 
ಅಗಳಂತಿ "ಅಗಟಕ್ಕಿ' ನೋ. 
ಅಗಳತೆ "ಅಗಟಕ್ಕಿ' ನೋ. 
ಅಗಳತೆಗಡ್ಡೆ (ನಾ). ಕಂದಕವನ್ನು ತೋಡಿ ಎತ್ತಿಹಾಕಿದ ಮಣ್ಣಿನ 
ದಿಬ್ಬ (ಸ್ಯಾಂಡರ್‌). [ಅಗಳತೆ (ಆ ಆಗಟಕ್ಕಿ) * ಗಡ್ಡೆ] 
ಅಗಳಸುಂಟಿ "ಅಗಳುಶುಂಠಿ? ನೋ. 
ಅಗಳಾಡಿಸು (ಕ್ರಿ). (ಉಕ) ಅಲುಗಾಡಿಸು ;. ಅಳ್ಳಾಡಿಸು : ಪಕ್ಷಿಗಳಿಗೆ 
ಬೇಕಾದಸ್ಟು ಕಸುವಿನಿಂದ ರೆಕ್ಕೆಗಳನ್ನು ಆಗಳಾಡಿಸಲಿಕ್ಕೆ ಅನುಕೊಲಿಸುವದು 
(ಮುಂಬಯಿ. ೪-೫೬) ; ಅವರನ್ನಿಷ್ಟು ಅಗಳಾಡಿಸಿ ನೋಡ್ರಿ (ಹೊಸಂಸಾ. 
೩೪). [ಆಗಳಾಡು (ಆ ಆಲುಗಾಡು) * -ಇಸ್ಕು] 
ಅಗಳಾಡು "ಅಲುಗಾಡು' ನೋ. 
ಅಗಳಿ "ಅಗ್ಗಟ್ಕಿ' ನೋ. 
ಅಗಳಿಚಣ್ಣ (ನಾ). ಮೊಳಕಾಲ ವರೆಗೆ ಬರುವ, ಒಂದು ಬಗೆಯ 
ಅಗಲವಾದ ಚಲ್ಲಣ (ಕ). (ಆಗಳ್ಳಿ * ಚಣ್ಣ (ಆ ಚಲ್ಲಣ)] 
ಅಗಳಿತ್ಕ (ಗು). ಗಳಿತವಲ್ಲದ ; ಬಿದ್ದುಹೋಗದ ; ಶಿಥಿಲವಾಗದ. 
(ಸಂ. ಅಗಲಿತ] 
ಅಗಳಿತ್ಯ (ಗು). ಲೆಕ್ಕವಿಲ್ಲದ; ಅತಿಶಯವಾದ: 
ನಗಳಿತಮಹಿಮಂ (ಮುಂಬರಾ. ೩೩೮--೩; 12 ಶತ). 
ಅಗಳಿಸು "ಅಗುಟಿಸು' ನೋ. 
ಅಗಳು, “ಅಗುಟ್ಮ್‌' ನೋ. 
ಅಗಳು "ಅಗುಟ್ಟ್‌? ನೋ. 
ಅಗಳ್ಕು "ಅಗುಟ” ನೋ. 
ಅಗಳು (ನಾ). ದಂಡೆ; ದರೆ (ಕರಾ): ನೋಡಿ, ನಮ್ಮ ಈ ಆಸ್ತಿ ತೆಂಕು 
ಬಡಗಾಗಿದೆ. ಅಗಲ ಅರ್ಥ ಫರ್ಲಾಂಗು. ತೆಂಕು ಬಡಗು ಪೂರ್ವ ಬದಿ 
ಗಳಲ್ಲಿ ಅಗಳು ಹಾಕಿಸಿದ್ದೇನೆ (ಬಾಳಿಗಿ. ೪೫). [ ಇ ಆಗು ?) 
ಅಗಳು. (ಕ್ರಿ). ೧. ಕೈ "ಯ ಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿರುವ 


ಆಚಾರ್ಯರಾಯ 
[ಸಂ. ಅಗಣಿತ] 


ಅಗಳುಗಡ್ಡೆ 


ಪದಾರ್ಥದಲ್ಲಿ ಒಂದು ಚೂರನ್ನು ಹಲ್ಲಿನಿಂದ ಕಚ್ಚಿ ಕೀಳು (ಉಕ). 
೨. ನುಂಗು (ಸ್ಯಾಂಡರ್‌). [~ ಅಗಿ) 
ಅಗಳುಗಡ್ಡೆ (ನಾ). = ಅಗಳತೆಗಡ್ಡೆ (ಕಿಸಂಗ್ಲಾ). 
[ಆಗಳ್ಳ್ಕು ( ಆ ಆಗುಟಸ್ಯ್‌) + ಗಡ್ಡೆ] 
ಅಗಳುಖಬಾಗಿಲು (ನಾ). ಕಂದಕದ ಸೆಳೆಸೇತುವೆ; ಎತ್ತುಸೇತುವೆ : 
(ಕಿಸಂಗ್ಲಾ). [ಅಗಳ್ಳು (ಆ ಅಗುಟಕ್ಕ್‌) * ಬಾಗಿಲು (ಆ ಬಾಗಿಲ್‌)] 
ಅಗಳುಶುಂಠಿ, ಅಗಳಸುಂಟೈ ಅಗುರುಶುಂಠಿ, ಅಗುಳುಶುಂಠಿ (ನಾ). 
ಒಂದು ಬಗೆಯ ಮೂಲಿಕೆ. ಅಗಳಸುಂಟಿ (8). ಅಗುರುಶುಂಠಿ 
(ಪಂಡಿತ). ಅಗುಳುಶುಂಠಿ :' *ಪಾಠೆಯೆಂದೆನಲಗುಳುಶುಂಠಿಯಕ್ಕುಂ? 
(ಮಂಗರಾ. ೪೩-೪೦); ಆಮರದವಳ್ಳಿ ಅಗುಳುಶುಂಠಿ ಇವಿಷ್ಟನು ಕಷಾ 
ಯವ ಹಾಕಿ ಅಷ್ಟ್ರಾವಶೇಷವಾಗಿ ಕಾಸಿ ಕೊಡಿಸಲು ಶ್ಲೇಷ್ಮ ಪಿತ್ತಜ್ವರ... 
ಪರಿಹರವಹವು (ವೈದ್ಯಸಾ. ೬೨-೧೧೭ ಟೀಕು). [ < ಆಗಿಲು? + ಶುಂಠಿ] 
ಅಗಳ್ತೆ “ಅಗಟಕ್ಕಿ ನೋ. 
ಅಗಳ್ತೆಬಾಗಿಲು (ನಾ). - ಅಗಳುಬಾಗಿಲು. 
[ಆಗಳ್ತೆ (ಆ ಅಗಟತಕ್ತಿ) + ಬಾಗಿಲು-(ಆ ಬಾಗಿಲ್‌)] 
ಅಗಯ್‌, "ಅಗುಯ್‌? ನೋ. 
ಅಗಮ "ಅಗುಟಾ? ನೋ. 
ಅಗೆಲಿಕ್ಕಿ (ನಾ). ಒಂದು ಊರಿನ ಹೆಸರು: ಅಗಟೀಯ ಮೋನಿಗುರವರ 
ಶಿಷ್ಯ ಕೊಟ್ಟಿರದ ಗುಣಸೇನ ಗುರವರ್ನ್ಕೋನ್ಮು ಮುಡಿಪ್ಪಿದಾರ್‌ (ಎಕ. 11, 
೮-೧; Wi ಐ "ಅಗಟಃ?, "ಅಗಿ, "ಅಗುಲ” ಈ ಮೂರೂ 
ಒಂದೇ ಶಬ್ದದ ಬೇಕಿ ಬೇರೆ ರೂಪಗಳಾಗಿರಬಹುದೆ? [2] 
ಅಗಟಿಕ್ಕಿ `ಅಗ್ಗಲ್ಕಿ' ನೋ. 
ಅಗಲಟಕಿಸು "ಅಗುಟುಸು? ನೋ. 
ಅಗಲಕ್ಕೆ, ಅಗತೆ, ಅಗರ್ತೆ, ಅಗಳಂತಿ, ಅಗಳತೆ, ಅಗಳ್ತೆ, ಅಗುಳಂತಿ 
(ನಾ). ೧. ತೋಡುವುದು ; ಅಗೆಯುವುದು ; ಮಣ್ಣನ್ನು ಮಗುಚಿ 
ಹಾಕುವುದು; ಅಗೆತ: “ಅಗಟಕ್ತಿ ಎ ಖನನಂ (ಶಮದ. ಪರಿ. ೧-೧). 
೨. ಕಂದಕ; ಅಗಳು : ಪವಳದ ಬೀಡು ಕಂಬುಗಳ ನಾಡು... ಪದ್ಮ 
ಸಂಭವನ ನೆಗಲಸ್ತಿ ಪೂರ್ವದ ಪೊಗಟಕ್ಕಿ ಕುದುರ್ಗದಗಲಕ್ತಿ ಮಿಕ್ಕೆ ಬಾಡವ 
ಶಿಖಿಗೋಗರಂ ಮಣಿಗಳಾಗರಮಂದೆಸೆದತ್ತು ಸಾಗರಂ( ಸೂಕ್ತಿ ಸು. ಸನ 
೩. (ನೀರು ಮೊದಲಾದವನ್ನು) ಮೊಗೆಯುವುದು (7): * ದ್ರಾಗ್ಭೃ 
ತಕಮೆಂಬುದು ಅಗಜಕ್ಕಿಯ [ಪಾಠಾಂ. ಅಗರ್ತೆಯಸ] ನೀರ್‌? (ಹಲಾಯು. 
೧೦೬-೨೭೬). ಅಗೆತೆ: ೧. ನೆತ್ತಿಯಗತೆಗಳಂಕುಶದ ಬೆರಳೊತ್ತುಗಿವಿಗಳ 
ಕರದ ಪರ್ಮಿಘ ದ ಮತ್ತಗಜಘಟಿಗಳನು (ಕುವ್ಯಾಶ. ೨-೨೬); ಅವರು 
ಉದ್ದಕ್ಕೆ ಮಣ್ಣ ನ್ನಗೆದು ಕೊಚ್ಚಿ ಅಗತೆಮಾಡಿದರೆ ಕೂಡಿಸಿಟ್ಟ ಬೂದಿಯನ್ನು 
ಸೀತಮ್ಮ ತಂದು ಸುರಿಯುವರು (ಬಾಳಿಗಿ. ೭೯). ೩. “ಆವೃತ್ತಮೆನಲಗತೆ 
ಯಿಂದಾದ ನೀರ್ಗಕ್ಕು ನಾಮಂ” (ಮಂಗರಾ. RAE “ಗರ್ತೆ: 
೩. “ಆಗರ್ತೆಯ ನೀರ್‌ ೫ (ಹಲಾಯು. ೧೦೭-೨೭). ಆಗಳಂತಿ ೨. 
(ಸ್ಕಾಂಡರ್‌). ಅಗಳೆತೆ: ೨. ಉತ್ತರದ ಮೇರೆಯಲ್ಲಿ ನರ್ಮಜಿಯೂ 
ದಕ್ಷಿಣದ ಮೇರೆಯಲ್ಲಿ ತುಂಗಭದ್ರೈೆಯೂ ಚಾಳುಕ್ಯ ರಾಜ್ಯಕ್ಕೆ ಅಗಳತೆಯಾ 
ಗಿದ್ದವು (ಕವೀರ. ೭೧). ಅಗಳ್ಲೆ : ೩. ಅಗಳ್ತೆಗಳನೆಲ್ಲಮಂ ಕ್ರೂರಮಾದ 
ದನಿಗಳಿಂದೆಯುಂ ಮಾನ್ಮೊಸಳೆಗಳಿಂದೆಯುಂ ಪರಿಪೂ£ರಿ]ತಂಗಳಾಗಿ 
ಮಾಡಬೇಕು (ಭಾರಶಾಂ. ೭೦-೪೪೨). ಅಗುಳೆಂತಿ: ೨. (ಗ್ಯಾಕಿಟ್‌). 
[ಆಗಲ್‌ + -ತೆ. ॥ ತೆಲು. ಅಗಡತ, ಆಗಡಿತ, ಅಗಡ್ತ ; ತುಳು. 
ಆಗತ್ತೆ] 
ಅಗಾಗ್ರ (ನಾ). ಬೆಟ್ಟದ ತುದಿ; ಶಿಖರ. [ಆಗ್ಯ + ಅಗ್ರ್ಯ] 
ಅಗಾಡಿ (ನಾ). ೧ ಮುಂಭಾಗ; ಮುಂದುಗಡೆ: ಪಾಜಲಖಾನನು 


೭೫ 


25 


30 


35 


40 


45 


ಅಗಿ, 


ತಂನ ದಂಡು ತೆಗೆದುಕೊಂಡು ಅಗಾಡಿಗೆ ಆಗಿಕೊಂಡು. ಪಿಚಾಡಿಗೆ ಜಾನ್‌ 
ಕಸ್ತೂರಿ ಆಗಿಕೊಂಡು (ರಾಜೇಂದ್ರ. ೨೨). ೨. ಕುದುರೆಯ ಮುಂಗಾ 
ಲುಗಳನ್ನು ಕಟ್ಟು ವ ಹೆಗ್ಗೆ : ಸಾಳೋ ನರಸಿಂಗರಾಯನ ಖಾಸಾ ಕುದು 
ರೆಯ ಆಗಾಡಿಯನ್ನೂ ಪಿಚಾಡಿಯನ್ನೂ ಬಿಚ್ಚುತ್ತಾ ಇದ್ದನು (ಚಿ ತ್ರ ಪಾ. 
೧೧). ೩. ಕುದುರೆಯ ಲಗಾಮಿನ ಹಗ್ಗ (7). 
[+ ಹಿಂದಿ. ಅಗಾಡೀ ; ಮರಾ. ಆಘಾಡೀ,  ಕೆಲು. ಅಗ್ಗಡಿ] 
ಅಗಾಧ (ಗು). ೧. ಆಳವಾದ; ಆಳವನ್ನು ಅಳೆಯಲಾಗದ. ೨. ಅಶಕ್ಕು 


ಅಸಾಧ್ಯ. ೩. ಗುಳಿ; ಗುಂಡಿ: “ನಿಮ್ಮ ೦» ಅಗಾಧಂ; ಗರ್ತ8 ... ಈ 
೧೫ ಕುಟಕಿ 7? ಗಾಲ ೧೦೩-೨). "(ಸಂ.) 

ಅಗಾರ (ನಾ). ಮನೆ; ಬೀಡು; ವಸತಿ. [ಸಂ.] 

ಅಗಾರಿ, (ನಾ). ಮನೆಯುಳ್ಳವನು; ಗೃಹಸ್ಥ. [ಸಂ. ಅಗಾರಿನ್‌] 


ಅಗಾರ್ಕಿ (ನಾ). ಬೆಟ್ಟಗಳ ಶತ್ರು; ಇಂದ್ರ. [ಅಗ್ಮ + ಅರ್ಕ] 
ಅಗಾವು (ಗು). (ಉಕ) ಮುಂಗಡವಾಗಿ ಕೊಡುವ : ಕೈತರಿಂದ 
: ಅಗಾವು ಲಾವಣಿ ವಸೂಲ ಮಾಡಿಕೊಂಡು ನಿನ್ನ ತಾಯ ಕಣ್ಣಲ್ಲಿ ಮಣ್ಣನ್ನೇ 
ಎರಚಿದ್ದಾನೆ (ಬೆವರಿ. ೧೪೭) ; ವಿಶ್ವಾಸನಿಗೆ ಪುಣೆಯ ತ್ಯಾಗದ ಅಗಾವು 
ನೋಟೀಸು ಬಜಾಯಿಸಿದೆ (ದೀಪಹ. ೩೩). 
[+ ಹಿಂ. ಮರಾ, ಅಗಾಊ = ಮೊದಲೇ, ಮುಂಚಿತವಾಗಿ] 
ಅಗಾಹಿತರತ್ನ (ನಾ). ಇಂದ್ರ ನೀಲಮಣಿ: ಮೃಗಮದದಂಗರಾಗ 
ಮಸಿತೋತ್ಸಲಮಾಲೆಯ ಚೊಲ್ಲೆಯಂ ಮನಂಬುಗುವ ತಮಾಲಪಲ್ಲವದ 
ಮೆಲ್ಲುಡೆ. ಕಟ್ಟದ ಪೀಲಿದಂಡೆ ಚೆಲ್ವಗಲದ ಸಾಂದ್ರಕಜ್ಜಲಲಲಾಮಮಗಾ 
ಹಿತರತ್ನ ಭೂಷಣಂ ಸೊಗಯಿಸೆ ದೇವಿಯರ್‌ ಬಳಸಿನಿಂದೆಸೆದಿರ್ದರಗೇಂದ್ರ 
ಪುತ್ರಿಯ (ಶಬಶಂ. ೩-೧೧). 
[ಸಂ. (ಅಗಾಹಿತ + ರತ್ನ). P ಅಗಾಹಿತ-ಪರ್ವತಗಳ ಶತ್ರು; ಇಂದ್ರ] 
ಅಗ್ನಿ (ಕ್ರಿ). ೧.:ಹೆದರು; ಅಂಜು; ಕುಗ್ಗು; ಹಿಂದೆಗೆ: “ಅಗಿ - 
ಸಂತ್ರಾಸೆ ಹರ್ಷ ಚರ್ವಣೇಷು'' ( ಶಮಧಾ); “ ಅಗಿದನಳ್ಳಿದಂ ಸ ಎನಲ್ಯೆ 
ಭಯಭರಿತನಕ್ಕು?.(ಕವಿಕಂ. ೧೦೯); ಕಿಡುವೊಡಲ ಕಿಡುವ ರಾಜ್ಯದ ಪಡೆ 
ಮಾತುಗೊಳಲ್ಕಮೆನ್ನ ಮೆಯ್ಯಗಿದಪುದು (ಆದಿಪು. ೧೪-೧೨೭) ; ಉರಗೆ 
ರಗಿದರ್‌ ದೈತ್ಯರ್‌ ಬೆಳ್ಳುತ್ತರಳ್ಳಿದನಿಂದ್ರನೀಶ್ವರನ 'ಮನಮಚ್ಯಾಡಿತ್ತೋ 
ಡಿತ್ತು (ಕಾವ್ಯಾವ. ೩೯೬) ; : ವೈರಿಗಳೆಲ್ಲರುಂ ದಶರಥಕ್ಷಿತಿಪಂಗಗಿದೋಡಿ 
ಪೋಗುತಂ (ಬಾಧಪು. ೪-೪೨) ; ಬಿಸಿಲ ತಾಪಕ್ಕಗಿದು ಶಿಖಿಯಲಿ ನುಸು 
ಳುವವೊಲಾಪತ್ತಿಗುಜ? ಚಿಂತಿಸಲು ಘನವಹುದು (ಜೀವಂಚ. ೪-೩೩). 
೨. ಸಂತೋಷಪಡು ; ಹಿಗ್ಗು; ಉತ್ಸಾಹೆಗೊಳ್ಳು.: ಮೆಲ್ಲನೆ ಮಲಗಿಕೆ 
ಕದಪಂ ಮೆಲ್ಲನೆ ಜಕ್ಕುಲಿಸೆ ನಕ್ಕು ಮಗನಗಿದೊದೆಯಲ್‌ ಮೆಲ್ಲಡಿಗೆ ಸಿಲ್ಫಿ 
ಹಾರೆಂ ರುಲ್ಲನೆ ಪಜಸಿದೊಕ್ಕ್‌ ಮುತ್ತನೆಂದಾಯ್ಡಪೆನೋ (ಧರ್ಮನಾ. 
೩-೧೨೩); ಮುಂಗಾಣಿಕೆಯ ಹರುಷದೊಳಗಿದು ವಿರಹವ ಬೀಳು 
ಕೊಟು ವು ಜಕ್ಕ ವಕ್ತಿ ಗಳು (ಕುವ್ಕಾ ಭೀ. ೧-೨೮). ಶಿ. ಹಲ್ಲಿನಿಂದ ಅಕೆದು 
ಸಣ್ಣಿಸು ; ಜಗಿ: ಕೆಲಕೆಲವು ನಾಯ್ಕ ಳುರ್ಕಿಂ ತೊಲಗದೆ ಪಾಯ್ದಗಿದು 
ತೆಗೆದು A (ಧರ್ಮಾಮೃ. ೩--೭೮) ; ದೇವದಾನವರೆ ಮಾಯೆ ಆಗಿ 
ದಗಿದು ತಿಂಬಂದು (ಶೂನ್ಯಸಂ. ೫-೧೫) ; ಊಟಮಾಡುವಾಗ ಆಹಾರ 
ವನ್ನು ಚೆನ್ನಾಗಿ ಅಗಿದು ತಿನ್ನಬೇಕು (ರೂಢಿ). ೪. ಕಚ್ಚು : ಫಣಿಯಗಿಯೆ 
ಮಡಿದಂ (ಹ ಚಕಾ. ೧೨-೧೮); ಅಗಿವ ಹಲ್ಲ್‌ಡಿನಲಿ ಹೊಜವಂಟನು 
ನಿಜಾಲಯವ (ತೊರರಾ. ೨-೩-೯). ೫. ಅಲುಗಾಡು; ತೊನೆದಾಡು; 
ಸ್ಪಂದಿಸು : ಇವನನಾನಿಸುವೆಂ ಮೆಯ್ಯಗಿವಂತೆನುತುಂ ನನೆಯಂಬುಗಳಿಂ 
ಮದನಂ ಮಹೀಶಮದನನನೆಚ್ಚಂ (ಕು ಸು ಮಾ. ೧೧-೧೧೧); . ಅಗಿದು 
ಮೆಟ್ಟಿ ದಡವನಿ ಪಡುವಲು ನೆಗೆದುದಡರಿದು ಮುಂದೆ ಮೆಟ್ಟಲು ಚಿಗಿದುದಿಳೆ 
ಮೂಡಲು ಮಹಾಗಜವೈದಿತಾಹನನ (ಕುವ್ಯಾದ್ರೋ. ೩-೯) ; ಅಬಲಾ 


ಅಗ್ಮಿ 


ಜನದ ಕೈಗಳಲಗಿವ ಚಾಮರವೆಸೆದವಿದ್ದೆಸೆಯಲಿ ದಶಾನನನ (ತೊರರಾ. 
೬-೧೦-೧೨) ; ನಿಗನಿಗನೆ ಹೊಳೆಹೊಳೆವ ಕಲಶದೊಳಗಿನ ಪಳಹದ ಘಂಟಿ 
ಮೊಳಗಲು (ಕೋಗಯ. ೧೮-೭೪). ೬. ವ್ಯಾ ಪಿಸು, ಆವರಿಸು: 
ಹೊಗೆಯ ಜೊದಲಕನ ನಿಜಿಗೆಯಿದು ವಹ್ಲಿಗೆ ಸುನಿಶ್ಚಯವೆಂಬವೊಲು 
ಮೇಲಗಿನ ಶೋಕಕೃಶಾನುವಿನ್ನೀ ಮನದ ಹೊಗೆಯೆಂದ (ಕುವ್ಯಾದ್ರೋ. 
೮-೧೦, ಅಡಿಟಿ); ದಂದಶೂಕಮಹೋಗ್ರ ಖಗಮೃಗದಿಂದ ಮಿಗೆ ಕಪ್ಪಗಿನ 
ಕತ್ತಲೆಯಿಂದ ಬೀಆತು ಭಯವನಾ ರಫಂರಾಜಪುತ್ರರಿಗೆ (ತೊರರಾ. 
೧-೧೦-೧). ೭. ಗರ್ಜಿಸು; ಧ್ವನಿಮಾಡು ; ಕೂಗು : ದುರ್ವ್ವಿನೀತೆಜಕಿ 
ಅಪ್ಪರ್‌ ಕೊಸರು ಪುಟ್ಕುಣಜಸಿದಿದಿರುಪ[ಪಾ)ಯ್ಹಗಿದಿಡಿದಿರುವಜಕಿ ನಾಮ 
ನ್ಹಾದಿಗಳು ಪಗೊಳತ್ತೆಟ್ಟಿ ದಿನ್ವರು (ಮೈಆರಿ. ೧೯೩೦, ೩೬-೫; 800); 
ಅಗಿನ ಪಟಿಹ ಮೃದಂಗ ಕಹಳಾದಿಗಳ ಕಳಕಳರಭಸ ದೆಶದಿಕ್ಕುಗಳ 
ಮಾತಾಡಿಸೆ (ಕು ವ್ಯಾಭೀೀ. ೧-೪೬) ; ಅಗಿವ ಕಂಕೆ ಲವಾಕ ಗೃಧ್ರಾದಿಗಳ 


ಬಹಳಸ್ಟೀತಗೋಮಾಯುಗಳ ರಣವೇತಾಳಭೂತಪ್ರಕರ ಸಂಕುಲದ... .. 


ಕಾಳಗದ ಕಳನತಿರೌದ್ರರಸನನು ಮೊಗೆದುದು (ನಿಭಾಗ. ೧೦-೫೬-೨೬). 
ಅಗಿದು ಮಾಡು - ಭಯಪಡುವಂತೆ ಮಾಡು (?) : ಲೋಕವ 
ತನಗೆ ನಿತ್ಯವನಗಿದು ಮಾಡುನೆನೆನುತ ( ಸಂಭಪ. ೮-೩). 
[ಜೀ. ॥ ತುಳು. ಅಗಿಪುಸನಿ) 
ಅಗಿ (ನಾ). ನಡುಕ (?) : ಗಟಗಟ ಸುರಿವಶ್ರುವ ಕೊರಲಿಟುಪಿಗಮಗಿ 
ಮಟ್ಟದಲ್ವಿ ಮೊಟಿಗಿಂಗಂ ಫೊಂಪುಟ್‌ ಯೆನಿಸಿದಾತ್ಮನಿಂದೆಗಮಟಲ್ಲ 
ಮಿಂದ್ರನುಮುಪೇಂದ್ರನುಂ ಪದನಾದರ್‌ (ಶಾಂತಿಪು. ೬-೮೯). [< ಅಗ್ನಿ] 
ಅಗಿಣಿ "ಅರ್ಫವಾಣಿ' ನೋ. 
ಅನಿಣೈ "ಅಗ್ಗಲ್ಕಿ' ನೋ. 
ಅಗಿತಿನ್ನು (ಕ್ರಿ). ಅಗಿದು ತಿನ್ನು: ಬಲುಶುಂಡಾಲಗಳನಗಿತಿಂಬ ಮೃಗಪತಿ 
ಗಿದಿರೆ ನರಿ (ಪ್ರಹ್ಲಾಚ. ೭-೪೯). [ಅಗ್ಲಿ * ತಿನ್ನು (ಆ ತಿನ್‌)] 
ಅಗಿದು (ಗು). ಆಳವಾದ: ಉದಕದಾನ ನಿಮಿತ್ತವಾಗಿ ಅಗಿದಪ್ಪ ಬಾನಿ 
ಯನಗಳಿಸಿ (ಸೌಇಇ. 320-1, ೨೬೮-೪೩ ; 1112). [1] 
ಅಗಿನಿ (ನಾ). ೧. ಬೆಂಕಿ; ಕಿಚ್ಚು: “ಅಗಿನಿಯೆನೆ ಕಿಚ್ಚು?(ಕಬ್ಬಿ ಕೈ. ೨೦) ; 
ಗಗನಮೆನಿಪ್ಪ ಪಾಳ್ವೊಲದೊಳರ್ಕಸಮುದ್ಭ್ಯೃತಿಗೆಯ್ದು ಸಂಜೆಯೆಂಬಗಿ 
ನಿಯನಿಟ್ಟು ಮರ್ಬೆನಿಪ ಗೊಬ್ಬರವಂ ತಳಿದು (ರಾಜಶೇ.೧೧-೬೮). ೨. ಅಗ್ನಿ 
ದೇವತೆ : “ಅಗಿನಿಯಮಳ್ನಲೆಯನಗ್ಗಿಯು * (ಕವಿಕಂ. ೩೪) ; ಅಭಿನವದ 
ಸದ್ವರವನಗಿನಿಗೆ ವಿಭವದಿಂದಲೆ ಕೊಟ್ಟು ( ಕೋಗಯ. ೧೧-೩೧). 
[ಸಂ. ಅಗ್ನಿ. / ತುಳು..ಅಗಿನಿ; ತೆಲು. ಅಗಿನಿ, ಅಗ್ಲಿ; ಮರಾ. 
ಆಗಿನ್‌, ಅಗೀನ್‌ ; ಹಿಂ. ಅಗಿನ್‌] 
ಅಗಿಬಿಗಿ (ನಾ). ಸಡಗರ ; ಸಂತೋಷದ ಸಂಭ್ರಮ: ಆ ಗಂಥಧೋದಕ 
ಕತಿಪಯ ಭಾಗಮನೆಲೆಮುಟ್ಟಿ ಮೇಗಣಿಂ ಮೇಗೆಯೆ ಕೊಳ್ವಾಗಡಿನ 
ಮುಕುಟಡೊಳ್‌ ತಳಿವಾಗಡಿನಗಿಬಿಗಿ ತಗುಳ್ಳುದಮರೇಶ್ವರಕೊಳ್‌ 
(ಶಾಂತಿಪು. ೧೦-೫೪). [ಆ ಅಗಿ * ಬಿಗ್ಗಿ] 
ಅಗಿಯಹುಣ್ಣಿಮೆ (ನಾ). - ಅಗಿಹುಣ್ಣಿಮೆ : ಆಗಿಯ ಹುಣ್ಣಿಮೆ 
ಹೋದ ಮಿಗೆ ಮೂಲ ದಿವಸಕ್ಕೆ ಮೃಗಧರನ ಕೂಡೆ ಮೃಗವಿರಲು ಮಳೆ 
ಗಾಲ ಜಗ ದಣಿಯಲಕ್ಕು (ಸರ್ವಜ್ಞ. ೧೫೭೩). 
[ಅಗ್ಯಿ ( ಆ ಅಗೈ) * ಹುಣ್ಣಿಮೆ] 
ಅಗಿಲ್‌, ಅಗಿಲು (ನಾ). ೧. ಒಂದು ಜಾತಿಯ ಸುಗಂಧದ ಮರ: 
ಚಿಲ್ಲನಗಿಲಂಬಟಿ ಕರಂಜ ಪಿಚುಮಂದ (ಉದ್ಭ ಟಿ. ೨-೪೨), ಮಾದಲ 
ಕಿತ್ತೀಳೆಯಗಿಲ್‌ ನಾರಗ . . , ದಾಳಿಂಬದ ಸಾಲ್ಗಳ್‌ ಸಲೆ ಸೊಗಸಿದುವಲ್ಲಿ 


೭೬ 


20 


30 


49 


(ಜಯ ಕಾ. ೧೫-೪೩). ೨. ಈ ಮರದಿಂದ ಸಿದ್ದಪಡಿಸಿದ ಪರಿಮಳ |45 


ವಸ್ತು; ಸುಗಂಧ ದ್ರವ್ಯ: “ಕಾರಗಿಲ್‌' ಪರಾ. ೩. ಪರಿಮಳ; 


ಅಗುಂದಲೆ 


ಸುಗಂಧ. "ಅಗಿಲಿಲಿ? ಪರಾ. ಅಗಿಲು : ೨. ಅಗಿಲು ಸಾದು ಜವಾದಿ 
ಚಂದನ ಮೃಗಮದಂ (ಬಸಪು. ೪-೩೫); ಕುಂಕುಮ ನನ್ನು ಒಂದಕ್ಕೆ 
ಹಾಗೆ, ಅಗಿಲು ತೊಲೆ ಒಂದಕ್ಕೆ ಅಡ್ಡ (ಎಕೆ.೪. ಬೇಲೂರು. ೭೫-೮೨; 
1387); ಅಗಿಲು ಸಾಂಬ್ರಾಣಿಯ ಧೂಪವಾಸನೆ ನೆಜಕಿ ನಿಗುರಿತು ಗಗನ 
ಮಂಡಲಕೆ (ಕ ಂನವಿ. ೨೦-೧೮). 

[ದೇ,.॥ ತಮಿ. ಮಲ. ಅಗರು, ಅಗಿಲ್‌ ; ತುಳು. ಅಗಿಲ್‌ ; ತೆಲು. 
ಅಗರು, ಅಗುರು, ಅಗಲು, ಅಗುಲು, / ಸಂ. ಅಗರು, ಅಗುರು; ಪ್ರಾ. 
ಅಗರು, ಅಗಲಯ] 

ಅಗಿಲ (ನಾ). ಉಪ್ಪಾರರಲ್ಲಿ ಒಂದು ಬಗೆ (ಎಸಮೈ. x೫1, ೧೪). [2] 
ಅಗಿಲಿಲಿ (ಗು). ಅಗಿಲು ಇಲ್ಲದ ; ಪರಿಮಳವಿಲ್ಲದ : ಸೊಗಯಿಸುಗುಮೆ 
ಪಲ್ಲಿಲಿವಾಯಗಿಲಿಲಿ ಗಂಧಂ [ಪಾಠಾಂ.ಪಗಿಲಿಲಿನಣ್ನಂ) ಸಮಂತು ಕೂರಿಲಿ 
ಕುಡುಗೋಲ್‌ ಮಿಗೆ ನಾಣಿಲಿಯೆನಿಸುವ ವಧು ನಗೆಗೆಡೆಯಕ್ಕುಂ ಸಮಸ್ತ 
ಜಗತೀತಳದೊಳ್‌ (ಕಾವ್ಯಾವ. ೨೫೭). [ಆಗಿಲ + -ಇಲ್ವಿ] 
ಅಗಿಲು "ಅಗಿಲ್‌' ನೋ. 
ಅಗಿಲುಕುಂಕುಮ (ನಾ). ಒಂದು ಬಗೆಯ ಗಿಡ: “ಪೀತಕಂ - ಮರ 
ದರಿಸಿನ, ಅಗಿಲುಕುಂಕುಮ” (ಓಷಧಿ. ೯೯). 
[ಅಗಿಲು (ಆ ಅಗಿಲ್‌)* ಕುಂಕುಮ] 
ಅಗಿಲುಗಂಥ (ನಾ). ಹಳದಿಯ ಬಣ್ಣದ ಪರಿಮಳವನ್ನು ನೊಡುವ 
ಒಂದು ವೃಕ್ಷ: ಅಗಿಲುಗಂಧ (ಮೈಔಗಿ. ೮-೧೩೬). 
[ಅಗಿಲು (ಆ ಅಗಿಲ್‌) + ಗಂಧ] 
ಅಗಿಲುಚಕ್ಕೆ (ನಾ). ಅಗಿಲು ಮರದ ಚಕ್ಕೆ (8). 
[ಅಗಿಲು (ಆ ಅಗಿಲ್‌) + ಚಕ್ಕೆ] 
ಅಗಿಸು "ಅಗೆಯಿಸು' ನೋ. 
ಅಗಿಐ* (ನಾ). ಒಂದು ಊರಿನ ಹೆಸರು (?) : ಅದಣ ತದನಾನ್ತರ 
ಅಗಿಲಿಯ ಪಾಲಿಕೊಳಗೋ ೫೬ ಅದಣ ತದನಾನ್ಷರ ಅಗುಲಿಯ ಕಣುವೆ 
(ಸೌಇಇ. 2-1, ೪೧-೨೮; 1100). "ಅಗಟಾ? ಪರಾ. [?) 
ಅಗಿಹುಣ್ಣಿಮೆ (ನಾ). ವೈ ಶಾಖಮಾಸದ ಹುಣ್ಣಿಮೆ. ಐ ಬತ್ತ, 
ತಂಬಾಕು, ಮೆಣಸು ಮುಂತಾದವುಗಳ ಅಗೆಗಳನ್ನು (= ಸಸಿಗ 
ಳನ್ನು) ನಾಟ ಹಾಕುವ ಕಾಲ: ಅಗಿಹುಣ್ಣಿಮೆಯ ಹಗಲು, ಗೌರಿ ಹುಣ್ಣಿ 
ಮೆ ಇರುಳು (ಉಯ್ಯಾಲೆ. ೭೦-೯). [ಅಗ್ನಿ (ಆ ಅಗೆ) * ಹುಣ್ಣಿಮೆ] 
ಅಗು "ಆಗ್ಕು' ನೋ. 
ಅಗುಂಶಿ (ನಾ). ೧. ಹೆಚ್ಚಳ; ಅತಿಶಯ : ಆದಿತ್ಯನ ತೇಜದಗುಂತಿ 
ಯುಮಂ (ಪಂಪಭಾ. ೧-೧೩೯ ವ); ಕಾಂತಿಯಗುಂತಿ ಶಾಂತಿ ವಿಭವಂ 
ಭದ್ರಂ ಶುಭಂ ಮಂಗಳಂ (ಸಂಸಭಾ. ೧೪-೬೫). ೨. ರಾಶಿ; ಒಬ್ಬಿಲು ದ 
ನೆಣದ ಬಳಂಬೆ ಕೋಳ್ಮಿದುಳ ತಿನ್ತಿಣಿ ಮೂಳೆಯ ತೋರನೆಟ್ಟು ಬಲ್ವೈಣ 
ಗಳಗುನ್ತಿ ನೆತ್ತರ ಕಡಲ್‌ (ಎಕ. ೪, ಅರಸೀ. ೧೦೨-೪೬ ; 1100). 
"ಅದಗುಂತಿ? ಪರಾ. [1] 
ಅಗುಂತಿವಡೆ (ಕ್ರಿ). ಹೆಚ್ಚು; ಸಮೃದ್ಧಿಯಾಗು : ಕಳ್ಳಪಹರಿಸಿದ 
ಕಸವರಮಗುಂತಿವಡೆದಗ್ಗಲಿಪಂತಿರೆ ತೋಣಕಿ ಬೇಗದಿಂ ಮೆಯ್ಲರೆಗುಂ 
(ನೀತಿಮಂ. 11. ೨೩೩). [ಅಗುಂತಿ+ ಪಡೆ] 
ಅಗುಂದಲೆ (ನಾ). ಅತಿಶಯ; ಹೆಚ್ಚಳ: “ಅಗುಂದಲೆ ಪಿರಿದು? 
(ಶಮದ. ಪರಿ. ೨-೧), “ ಆಗುಂದಲೆಂದು ಬಹುಳಂ?' (ಕರ್ಣಾನಿ.೨೧), 
“ಮೊಕ್ಕಳಮಗುಂದಲೆ ಕರಂ ನೇಟೆ ? (ಕಬ್ಬಿಕ್ಳೆ. ೪೮) ; ಅಗುಂದಲೆ ಪೊಗ 
ಆಲ್ವೆ ಚಕ್ರಿನಂದನರಳನಂ (ಆದಿಪು. ೪-೮೮); ಲೋಕಕ್ಕೆ ಲ್ಲಮಗುಂದಲೆ 
ಯಾದ ಬೀರಮೆಸೆಯೆ (ಪಂಪಭಾ. ೧೨-೨೧೩ ವ); ಅಖಿಳೇಂದ್ರಿಯದೊಳ್‌ 
ಸಂದಿರ್ದ ನರರ ದುಃಖದಗುಂದಲೆಯಂ ಪವಣಿಸಲೈ ಬಲ್ಲವನಾವಂ 


ಅಗುಂದಲೆಮಾಡು 


(ಪುಣ್ಯಾಸ್ರ. ೧-೧೧೩) ; ಸಂತಸಮಗುಂದಲೇಯಾಗೆ ಪಡೆವಿರಸು ನಡೆತರ್ಪ 
(ರಾಮಾಶ್ವ. ೫೬-೨೩). [ಅಗು (ಆ ಆಗ್ಕು) + -ತಲ್ಮೆ] 
ಅಗುಂದಲೆಮಾಡು (ಕ್ರಿ). ಹೆಚ್ಚಿಸು; ಅತಿಶಯಗೊಳಿಸು : ಲಾವಣ್ಯ 
ರಸದ ತಂದಲನಗುಂದಲೆಮಾಡೆಯುಂ (ಪಂರಾಮಾ. ೩-೬೭ ವ). 
[ಅಗುಂದಲೆ * ಮಾಡ್ಕು] 
ಅಗುಂದಲೆವಡೆ (ಕ್ರಿ). ಆಧಿಕೃವನ್ನು ಹೊಂದು ; ಹೆಚ್ಚುಗಾರಿಕೆ 
ಯನ್ನು ಪಡೆ: ಪಾಕಂ ಲೋಕೋತ್ತರಮೆಸಿಸೆ ಶಯ್ಯೆ ರಯ್ಯಮಾಗೆ 
ಬಂಧಮಗುಂದಲೆವಡೆಯೆ (ರಾಜಶೇ. ೫-೧೯ ವ). [ಅಗುಂದಳೆ * ಪಡ್ಕೆ] 
ಅಗುಂದಲೆವೋಗು (ಕ್ರಿ). ಹೆಚ್ಚಾಗಿ ಹೋಗು: ಕೊಳದೊಂದು ಭಾಗಕ್ಕೆ 
ನೀರೆಲ್ಲಮಗುಂದಲೆವೋಗೆ (ಶಾಂತಿಪು. ೮-೩೮ ವ). 
[ಆಗುಂದಲೆ * ಪೋಗು] 
ಅಗುಂಬಿಸು (ಕ್ರಿ). ರಾಶಿಮಾಡು ; ಒಟ್ಟು : “ ಅಗುಂಬಿಸಿದನೆನಲ್ಫ ರಾಶಿ 
ಮಾಡಿದನಕ್ಕುಂ ೫ (ಕರ್ಣಾನಿ. ೩೦). [ಅಗುಂಬ್ಕು * -ಇಸ್ಕು] 
ಅಗುಚು "ಅಗುರ್ಚು' ನೋ. 
ಅಗುಣ (ಗು). ಗುಣವಿಲ್ಲದ ; ನಿರ್ಗುಣ. [ಸಂ.] 
ಅಗುಣಿ "ಅಗ್ಗಟ್ಕಾ? ನೋ. 
ಅಗುಪ್ತ (ಗು). ೧. ಗುಪ್ತವಲ್ಲದ; ರಹಸ್ಯವಲ್ಲದ. ೨. ರಕ್ಷಣೆಯನ್ನು 
ಕೋರದ: ಸರ್ವ್ವಮಹೀಗುಪ್ತಮಗುಪ್ತಂ ಸಮಸ್ತ ನಂಶಾವತಂಸಮಂತಾ 
ವಂಶಂ (ಕಇಅ. ೨, ೨-೧೫ ; 1058). [ಸಂ.] 
ಅಗುರ್‌ (ಕ್ರಿ). ೧. ಸಾಹಸವನ್ನು ತೋರು; : ಆಕ್ರಮಣ ಮಾಡು: 
ಧರೆಯೆಲ್ಲಂ ಫೊಗಟ್ಪನ್ತಿರೆ [ಪುರಿ]ಗೆಆಯೊಳಗುರ್ತು ರೋಣಮಂ ಕಾದ 
ಮರೇಶ್ವರಪುರಮನೆಯ್ದ್ಹಿದೋಂ ಪಂಪ ಯ್ಯಂ (ಸೌಇಇ. XI-i, 
೩೬-೨೩ ; 942). ೨. ಹೆಚ್ಚಾಗು; ಅತಿಶಯವಾಗು : ಒಡ್ಡಿದ ಮೇಘ 
ಸಮೂಹದಂತೆ ನಂಟರ ಕಡುಗೂರ್ಮೆ ಹಣ್ತ ಮರನಂತೆ ವಿಳಾಸದಗುರ್ತ 
ಮೈಮೆಯುಬ್ಬರಮದು ನೀರಬೊಬ್ಬುಳಿಕೆಯಂತೆ ನಿರಂತರಮಲ್ಲಡೆಲ್ಲಿಯುಂ 
(ಧರ್ಮಾಮೃ. ೫-೧೯). 
ಅಗಶುಕೊ - ಮೇಲೆ ಬಿದ್ದು ಬಿಗಿಯಾಗಿ ಹಿಡಿದುಕೊ; ಅಮು 
ಕಿಕೊ: ನಾನು ಅನನ ಸೊಂಟಕ್ಕೆ ನುಗ್ಗಿ ಅವನನ್ನು ಕೆಳಕ್ಕೆ ಎತ್ತಿಹಾಕಿ 
ಮೇಲೆ ಆಗತುಕೊಂಡೆ (ಸುಮಚ. ೬೦); ತನ್ನ ಮೇಲೆಯೇ ಎಲ್ಲಿ ಈ ಸಂಸಾ 
ರವೂ ಅಗತುಕೊಳ್ಳುವುದೋ ಎಂದು ಹೆದರಿ ಅವನು ಮೌನವ್ರತವನ್ನಾ 
ಚರಿಸಿದ (ಶನಿಸಂ. ೨೨).  ಅಗತುಕೊ ಆ ಅಗರ್ತುಕೊಳ್‌ [ದೇ] 
ಅಗುರಿಸು (ಕ್ರಿ). - ಅಗುರ್ಚು ೧: ಕಾರ್ಮುಗಿಲೊಳಗೆ ತೊಳಗುವೆಳೆ 
ಮಿಂಚಿನಂತೆ ಕುಂದದಗುರಿಸೆಯುಗುರ್ವೆಳಗು ಸೊಗಸಿಂದೆಣ್ಣೆಯಂ ದೇವಿ 
ಗೊತ್ತಿ (ಪದ್ಮರಾ. ೩-೪೩). [ಅಗುರ್‌ + -ಇಸ್ಕು] 
ಅಗುರು, (ನಾ). “ದೋಣಿ” (ನಾನಾಶ. ೫). [2] 
ಅಗುರ್ದು (ನಾ). ೧. - ಅಗಿಲ್‌ ೧: ತೆಗಪಿ ಮೊದಲಲ್ಲಿ ಮತ್ಸ್ಯ್ಯಾಂಬು 
ಗವಾಮಿಷಮಗುರುಪಿಂಡಿಯೆಂಬಿನಿತುವನಿಕ್ಯುಗೆ (ಲೋಕೋಪ. ೬-೩೪). 
೨, ಅಗಿಲ್‌ ೨: ಅಗುರು ಧೂಪದ ಹೊಗೆಗೆ ಮಾಸಿದೆ ಅಚ್ಚ ಬಿಳಿ ಮುತ್ತಿನ 
ಸರ (ಮುಕ್ತಕಂ. ೧೮-೭). [ಸಂ. ್ಥ <- ಮೂಲದ್ರಾ. ಅಗಿಲ್‌] 
ಅಗುರ್ಕು (ಗು). ೧. ಭಾರವಲ್ಲದ; ಹಗುರವಾದ. ೨. [ಛಂದ] ಗುರು 
ವಲ್ಲದ; ಲಘು (ಅಕ್ಷರ) : ಒಗೆಗುಂ ಶಿಥಿಲದ್ವಿತ್ವಮಗುರುಪೂರ್ವ 
ಸ್ಥಿತಿಯಿಂ (ಶಮದ. ೪೪); ಆಗುರುಪದಾದಿಗೆ ದೀರ್ಫ್ಥಂ ನೆಗಲ್ಲುಂ 
(ಶಮದ. ೧೮೦). [ಸಂ.] 
ಅಗುರು ಚಕ್ಕೆ "ಅಗಿಲುಚಕ್ಕೆ' ನೋ. 
ಅಗುರುಧೂಪ (ನಾ). ಅಗುರುಚಕ್ಕೆಯ “ಧೂಪ; ಅಗುರಿನಿಂದ 
ಮಾಡಿದ ಧೂಪ. ([ಅಗುರ್ಯು * ಧೂಪ] 


೭೭ 


10 


15 


20 


25 


95 


40 


45 


ಅಗುರ್ಪು 


ಅಗುರುಲಭುತ್ತ (ನಾ). [ಜೈನ] ಸಿದ್ಧರ ಎಂಟು ಗುಣಗಳಲ್ಲಿ ಒಂದು: 
“ಆ ಎಂಟು ಗುಣಗಳು--೧. ಸಮ್ಯಕ್ಷ್ವ. ೨. ದರ್ಶನ. ೩. ಜ್ಞ್ಯಾನ. 
೪. ಅಗುರುಲಘು ತ್ವ. ೫. ಅವಗಾಹನತ್ವ. ೬. ಸೂಕ್ಷ್ಮತ್ವ. 
೭. ಅನಂತವೀರ್ಯತ್ವ. 6. ಅವ್ಯಾಬಾಧತ್ವ” (ಜೈನಪ. ೫೦೬). 

[ಸಂ. (ಅ- + ಗುರು * ಲಘು + -)] 

ಅಗುರುಶುಂಠಿ "ಅಗಳುಶುಂಠಿ' ನೋ. 

ಅಗುರ್ಚು, ಅಗುಚು (ಕ್ರಿ). ೧. ಸೇರಿಸು; ಕೀಲಿಸು; ಒತ್ತು; 
ಅಮುಕು : ಆಭರಣದೊಳಗುರ್ಚಿದ ಪಚ್ಚೈಯ ಪಸರಿಸಿದ ಪಸುರಂ ಪಸು 
ರೆಳೆಗೆತ್ತು (ಕಾದಂಉ. ೨೫). ಅಗುಚು: ೧. ನೆಲಕ್ಕೆ ಅಗುಚಿಬಿಡು 
(ಸ್ಕಾಂಡರ್‌). ೨. (ಕಂಕುಳಲ್ಲಿ) ಇರುಕು (ಕ). [ಅಗುರ್‌ +-ಚು] 

ಅಗುರ್ಬಿಸು "ಅಗುರ್ವಿಸು' ನೋ. 

ಅಗುರ್ಬು "ಅಗುರ್ವು' ನೋ. 

ಅಗುರ್ಬುವಡೆ "ಅಗುರ್ವುವಡೆ' ನೋ. 

ಅಗುರ್ವಿಸು, ಅಗುರ್ಬಿಸು (ಕ್ರಿ). ೧. ಭಯಪಡಿಸು; ದಿಗಿಲುಗೊಳಿಸು: 
ನೆತ್ತಿಗಳಿಂ ನಿಮಿರ್ದಿರ್ದ ಬಳ್ಳಿ ಗಳ್ಳಿಡಿದು ಫಿಷೋರಗಪ್ರತತಿ ನೋಟ್ಕೊಡ 
ಗುರ್ವಿಸೆ ಸುಯ್ವ ಸುಯ್ಗಳಿಂ (ಆದಿಪು. ೧೪-೧೪೦); ಪುಲಿ ಕರಡಿನಿಂಡೋ 
ಳಿಯಿಂ ಪಾಳಿಯಿಂ . . . ಪೊಡೆವ ಸಿಡಿಲ್ಮಿಂಚುಗಳ ಹೊಯ್ಸಳಿಂ ಬಯ್ಗಳಿಂ 
ತತ್ಪಥಮಗುರ್ಪಿಸಿದುದು(ಚೆಬಪು. ೫೬-೨೨). ೨. ಭಯಪಡು; ಹೆದರು; 
ನಡುಗು: ನೆಜಕಿದೆಚ್ಚೆಚ್ಚೋರಣದೊಳ್‌ ಚೀಕಿತ್ಸನನಾರುಮಗುರ್ಪಿಸೆ 
ಘಟೋದ್ಭನಂ ತಆಕಿದಾರ್ದಂ (ಸಂಪಭಾ. ೧೧-೬೦). 4. ಹೆಚ್ಚಿಸು; ಅತಿ 
ಶಯಗೊಳಿಸು : ಜಲನಿಧಿಯಂ ಮುಗಿಲ್ವನಿಗಳಿಂದಮಗುರ್ವಿಸುವಂತೆ 
ನಿಮ್ಮನಾಂ ತಿಳಿಸಿದಪೆಂ ಗಡ (ಕಾದಂಉ. ೪೮೬). ೪. ಅತಿಶಯವಾಗು; 
ವಿಜೃಂಭಿಸು: ಶಕ್ತಿಯಂ ಕೊಂಡಗುರ್ವಿಸಿ ಗಾಂಗೇಯನನಿಟ್ಟ ಂ(ಪಂಪಭಾ. 
೧೦-೧೨೩) ; ದೆಸೆಯಂ ತೆಕ್ಕನೆ ತೀನಿ ಪರ್ಬಿ ಗಗನಂ ಕೂಡಿಟ್ಟವೋಲ್‌ 
ನೀಳ್ದಗುರ್ನಿಸೆ ಬಾಹುಭ್ರಮಿತಾಭ್ರವಿಭ್ರಮಗದಂ (ಗದಾಯು. ೬-೩೩); 
ಮೆಜಕಿ ಯಿತುತ್ರಿಣಯನಾವಾಸಪರ್ವತವಗುರ್ನಿಸುತಲಿ (ಸಿದ್ಧರಾ. ೧-೧೫); 
ಆ ರಸೆಯಾಣ್ಮನೋಲಗಳೆ ಬಂದನಗುರ್ಪಿಸುತಾಂಛ್ರದೇಶದಿಂ ಶೌರಿಯ 
ಭೃತ್ಯನೋವೊ ಭುವನತ್ರಯತಾತನೆನಿಪ್ರನೊರ್ವನಂ (ಸಾನಂಚ. ೧-೧). 
ಅಗುರ್ಬಿಸು : ೧. ನಿಸಾಂತಹೇತುಗಳಿನಾದಮಗುರ್ಬ್ಬಿಸಿ[ಬ]ಟ್ಟುಬೀಟು 
ವೊಲ್ಮೊಟ್ಟಿನೆ ನೊನ್ಹು ಬೀಟಕ್ಕೆಡೆ (ಎಕ. 11, ೧೩೮-೧೬ ; 940). ೨. ಬನ್ನ 
ಮೆಯ್‌ ಮತ್ತಹಸ್ಮಿಗೆ ಪಕ್ಕಾದ ಗುಬ್ಬಿಯ ಮೆಯ್ಯಂತಗುರ್ಬಿಸಿದಪ್ಪುದು 
(ಶಾಂತಿಪು. ೩-೬೦ ವ). ೫. ಸ್ಪಂದಿಸು; ಹಾರು: ಕಣ್ಣೆಲ್ಲಮಚ್ಚರಿಯೆಂ 
ಬಂತಿರೆ ಪುರ್ಬಗುರ್ಬಿಸೆ... ನೃತ್ಯಾಭಿನಯಕೃದೇಂ ಮೆಜ್‌ದಳೋ (ದಶಕು. 
೮-೧೬೨). [ಅಗುರ್ವು + -ಇಸ್ಕು] 

ಅಗುರ್ವು, ಅಗುರ್ಬು, ಗುರ್ವು, ಗುರ್ಬು (ನಾ). ೧. ಭಯಂಕರತೆ; 
ಉಗ್ರತೆ; ಭಯ: “ಅಗುರ್ಪು, ಬಿಗುರ್‌... ಈ ೧೦ ಭಯಂ” 
(ಶಬ್ದಸಾ. ೨೨೩); “ಗುರ್ವುಮಗುರ್ವೆನೆ ಭ ಯಾನಕೆಂ ತಾನಕ್ಕುಂ” 
(ಚತುನಿ. ೪೯); ಮುಗಿಲಂ ಮುಟ್ಟಿದ ಪೆಂಪು ಪೆಂಪನೊಳಕೊಂಡುದ್ಯೋ 
ಗಮುದ್ಯೋಗದೊಳ್‌ ನೆಗೇಖ್ಲಾಜ್ಞಾಫಲಮಾಜ್ಞೆಯೊಳ್‌ ತೊಡರ್ದಗು 
ರ್ವೊಂದೊಂದಗುರ್ಪಿಂದಗುರ್ವು(ಪಾಠಾಂ. ತೊಡರ್ದ ದೋ ರ್ಗರ್ವ 
ಕೃಗುರ್ವಾಗೆ ಮ ರ್ವು]ಗೊಳುತ್ತಿರ್ಪರಿಮಂಡಳಂ ಜಸಕಡರ್ಪಪ್ಪನ್ನೆಗಂ 
ಸಂದಂ (ಪಂಪಭಾ. ೧-೨೭); ಕಟಲಿಸಿ ಕರಂಗಿದ ಬಲ್ಲಡವಿ ಕಣ್ಣಿ ಪಡೆದುದ 
ಗುರ್ವಂ (ಪಂರಾಮಾ. ೭-೧೧೪) ; ಅಗುರ್ವಿನ ದಂತಿ ದಳವುಳಿಸಿದವು ರಣ 
ದೊಳಗೆ (ತೊರರಾ. ೬-೨೯-೨೬). ೨. ಸಾಹಸ; ಪರಾಕ್ರಮ: ನಡುವ 
ಸರಲ್‌ ಸರಲ್ಕೊಳೆ ಸುರುಳ್ತ್ವ ಹಯಂ... ಅಂತಗುರ್ವಿ (ಪಾಠಾಂ. ಅಂತೆ 
ಗುರ್ಬಿ]ನಚ್ಚುಡಿದಿಕೆ ಕಾದಿ ಬಿಚ್ಚಲಿಸಿದರ್‌ ಬಿಸುನೆತ್ತರ ಸುಟ್ಟುರೆ ಸೂಸು 


ಅಗುರ್ವುಗಿಡು 


ವನ್ನೆಗಂ (ಪಂಪಭಾ. ೧೦-೧೧೪) ; ಈಶಂಗೆ ಬೂತಟ್ಟುವಗುರ್ವಂ ತೋಟ 
ದಪ್ರೆಂ (ಜಗವಿ. ೧೩-೩೮) ; ಕದನಕ್ರೀಡೆಯೊಳಾತ್ಮಕಾಂತೆಯನಗುರ್ವಿಂ 
ತಂದೆ ವೃತ್ತಾಂತನುಂ. , , ಸೂಚಿಸಿ (ಪುಸ್ಪಪು. ೬-೩೧). ೩. ಅತಿಶಯ; 
ಮಹಿಮೆ; ಹೆಚ್ಚಳ: ಪಡೆ ಪಡೆಮೆಚ್ಚೆ ಗಂಡನೆನೆ ಸಂದರಿಕೇಸರಿಯೆಂಬ 
ಗುರ್ಪು ನೇರ್ಪಡೆ ನೆಗಯ್ದಾನಣಂ ಸೆಡೆದು ಮಾಣ್ಟೆನೆ(ಸಂಪಭಾ. ೧೧-೧೨೨); 
ಕಣ್ಣೀರಪೂರದಗುರ್ವಿಂ ದೆಸೆಗಾಣದಂದೆಡಪುತಂ (ಕಾದಂ ಪೂ. ೯೦೪); 
ತದುರ್ವೀತಳಮನಗಂರ್ವಿನರ್ಚನೆಗಳಿನರ್ಚಿಸಿ (ವರ್ಧ ಪು. ೧೬-೮೨ 'ವ). 
೪. ವಿಸ್ಮಯ; ಅದ್ಭುತ; ಬೆರಗು: “ಬಿಗುರ್ವಗುರ್ವು . . . ಎನಲ್ಕೆ 
ಬೆರಗಪ್ಪ ಭಾನಂ” (ಕಬ್ಬಿ ಕೈ. ೪೧) ; ದಹನನಂ [ವ] ಲಗೊಣ್ಣೋಡಿಸದೆ 
ಚಿನ್ತಿಸಿ ಮುನದೊಳ್‌ ಮೃಡನನಗುವಾರ್ಗ]ಗೆ ಪಾಯ್ಡ ಸಂಬುವೆ ಬೀರಂ 
(we. XX, ೬೯-೪; 880); ವಾರಿ ಧಿಯೆ ಗಗನಮಂ ಮುಟ್ಟ `ನಿಂದಂ 
ತಗುರ್ವಿಂದಾದಂ ಚೆಲ್ವಾಯ್ತು ಚಕ್ರಿದ್ವಿಪಘಟ (ಆದಿಫು. ೧೪-೯೨). 
ಅಗುರ್ಬು : ೧. ಧುರದೊಳು ಬಂದೊಡ್ಡಿ ವೈರಿಪ್ರಕರವಿರಲವಷ್ಟಮೃದಿಂ 
ಬಿಟ್ಟಿದೇವಂ ಕರವಾಳಂ ತೋಡಿಕೊಂಡಿಂಬಳಿಕವೆಲೆ ಮಹಾದೇವ ಕಾಲಾಗ್ನಿ 
ರುದ್ರಂಗುರಿಗಣ್ಣಾದಂತೆ., . ಅಗುರ್ಬ್ಬ್ಬುರ್ಬ್ಬಿದುದೆನೆ ಭರದಿಂ ಖಾಲ 
ಮಾಜಾಂಪನಾವಂ (ಎಕ. ೪. ಬೇಲೂರು. ೧೭೧-೨೭ ; 1160). ೨. ಮದ 
ಧಾರಾಜಳಾಸಾರದಿಂದುರ್ಬಿದಗುರ್ಬಂ ತಾಳ್ವಿನಿಂದೂರ್ಜಿತ ಜಯೆಗಜಮಂ 
ರಾಗದಿಂಜೇಆಕಿದಂ (ಆದಿಪು. ೧೨-೬೧) ; ನಡೆನೆಡೆಯೊಳಗುರ್ಬಿಂ ಬೊಬ್ಬಿ 
ಡುವಂದುಗೆಗೆಜ್ಜೆ (ಗಿರಿಕ. ೩-೮೯). ೩. ಅಂತು ನೂರ್ವರೊಳೊರ್ವನ 
ಗುರ್ಬು ಪರ್ಬಿ ಪರಕಲಿಸೆ ಸಂಪೂರ್ಣವಯಸ್ಯನಾಗಿ ಫೃತಘಟವಿಘಟನು 
ಮಾಗಿ ಪುಟ್ಟುವುದುಂ (ಸಂಸಭಾ. ೧-೧೩೧ ವ); ಚಿತ್ರಾನೀಕನೆಂಬಗುರ್ಬಿನ 
ಸೇನಾಪತಿಯೊಸೆದು ತಾಗೆ (ಶಾಂತಿಪ. ೪-೨೨), ಗುರು : ೧. ಬೋಟ್‌ 
ಯರ್ಗೆ ಗುರ್ವನಗುರ್ಪಿಸುವ ಸೆರಗಂಬೆರಗಂ ಪಾರದ(ರಾಮಾಶ್ಚ.೯೦-೨೬). 
೨. “ಗುರ್ವೆನೆ ಗೌರವಂ” (ಕರ್ಣಾನಿ. ೫೭). ಗುಬರ್ಬಿ: ೪. ಒಡ 
ಗೊಂಡು ಬಸವರಾಜನ ಮಹಮನೆಗೆ ಬರುತೆ , . , ಆಡುವ ಗಣಂಗಳಂ 
ಗುರ್ಬಿನಿಂ ನೋಡುತಂ (ಬಸರ. ೧೧-೧೭೮) ; -ಹಾಸ್ಕದೊಳು ಶಿರದೂಗು 
ತೊಡನಾಡಿಗಳು ಕೈಹೊಯ್ದು ಗುರ್ಬಿನಿಂ ನಗುತ ಮಗುಳ್ಲಿರಿತೆಂದರು 
(ಸಿಂಗಿರಾ. ೭-೧೪). [ಆಗುರ್‌ +-ವು] 

ಅಗುರ್ವುಗಿಡು (ಕ್ರಿ). ಶಕ್ತಿಹೀನವಾಗು; ಸತ್ತ್ವಗುಂದು: ಆನೆಯು 
ಮಗುರ್ವುಗಿಡುಗುಮದಾನಂ (ಶಾಂತಿಪು. ೨-೩೩). 

[ಅಗುರ್ವು * ಕಿಡು (ಆ ಕೆಡು)] 

ಅಗುರ್ವುಗೊಳ್‌ (ಕ್ರಿ). ಹೆದರು; ಭಯಪಡು : ಷಟ್ಟಂಡಭೂಮಂಡಳಂ 

ನಿಮಿರ್ದಾಜ್ಞಾ ಪ್ರಸರಕ್ಕೆ ಗುರ್ವುಗೊಳೆಯುಂ (ಆದಿಪು. ೧೫-೪). 
[ಅಗುರ್ವು + ಕೊಳ್‌] 

ಅಗುರ್ವುವಡೆ, ಅಗುರ್ಬುವಡೆ (ಕ್ರಿ). ೧. ಅತಿಶಯವಾಗು: ಅತಿಪ್ರಬಳ 
ಬಲಮನಾತನ ಮೇಲಟ್ಟಲದನೆಟ್ಟಟ್ಟ ಕಳೆದಗುರ್ವುವಡೆದ ಮಹಾಬಳದಿ 
ನುರ್ವಿ (ನೇಮಿಪು. ೫-೭೮ ವ); ಇಂತಗುರು೯ವಡೆದ ಚಿತ್ರಕ್ರಿಯಾ 
[ಪಾಠಾಂ. ವಿ ಕ್ರಿ ಯಾ]ನಿಡಂಬನದಿಂ ವಿಚಿತ್ರಗಾತ್ರಮನಪ್ಪುಕೆಯ್ದೊಪ್ಪಂ 
ಬೆತ್ತ ನಿಜಗಜೇಂದ್ರಬಂಧುರಸ್ಯಂಧಪ್ರದೇಶಮಂ (ವರ್ಧ೯ ಪು. ೧೩-೮೮ ವ). 
ಅಗುರ್ಬುವಡೆ: ೨. ಭಯಂಕರವಾಗು : ಕಡುಮುಳಿಸೆಂಬ ಕಿಚ್ಚಿನ 
ಕರ್ಬೊಗೆಯಂತಗುರ್ಬುವಡೆದು ನೊಸಲೊಳ್‌ ಗಂಟಕ್ಕಿದ ಪುರ್ಬುಗಳುಂ 
(ಕಬ್ಬಿಕಾ. ೩೧೦). [ಆಗುರ್ವು * ಪಡೆ) 

ಅಗುರ್ಪುನೆಯು (ಕ್ರಿ). - ಅಗುರ್ವುವಡೆ ೧. : ಅಗುರ್ಪುವೆತ್ತ ಮುಳಿಸಿಂ 
ಕೊಲೆಯಿಂದಘಮೋಹಬಂಧಮಾದುದು (ಸಮಸ: ೧೫-೧೦೨) ; ನೇತ್ರದ 
ಮಧುತೃವಿಯಿಂದಮಗುರ್ವ್ವ್ಯವೆತ್ತು ಪೋಲ್ತುದು ದಿಗುದಂತಿಯಂ (ಎಕ. 
vil, ಚೆನ್ನಗಿ. ೩೯-೩೨ ; 1149). [ಆಗುರ್ವು* ಪೆಜು] 


೭೮ ಅಗುಲಿಸ್ಸ್‌ 

ಅಗುರ್ವೆಯು (ಕ್ರಿ). ಬೆರಗಾಗು ; ವಿಸ್ಮಯಹೊಂದು : ಮಹಾದರ್ಶ 
ನಾರ್ಥಂಗಳಂ ಕೇಳ್ದಗುರ್ವೆತ್ತಂತಿರ್ದರಾ ಸದ್ಗುರು ಪದಯುಗದೊಳ್‌ 
ಪೊಣ್ಮೆ ಸದ್ಭಕ್ತಿಯಾಗಳ್‌ (ದಿವ್ಯಚ. ೧೩-೨೮). [ಆ ಆಗುರ್ವು + ಪೆ] 

ಅಗುಲಿ (ನಾ). ಒಂದು ಊರಿನ ಹೆಸರು (?): ಅದಣ ತದನಾನ್ನರ ಆಗಿ 
ಆಯ ಪಾಟಕೊಳಗೋ  ಅದಣಅ ತದನಾನ್ಹರ ಅಗುಲಿಯ ಕಣುವೆ 
(ಸೌಇಇ. Ix-i, ೪೧-೨೯ ; 1100). "ಅಗಲ? ಪರಾ. [2] 

ಅಗುಸೆ, ಅಗಸ್ನೆ (ನಾ). ಹೆಬ್ಬಾಗಿಲು; ಮಹಾದ್ವಾರ : ಸ್ವರ್ಗದಗು 
ಸೆಯಂ ರುದ್ರಲೋಕದ ಕೇರಿಗಳನು. .. ಕಾಣುತ್ತೆ ನಡೆತಂದನು (ಸಿದ್ಧರಾ. 
೩-೫); ಕಡುಮುಳಿಸಿಂದ ಹಟ್ಟಿಯೊಳಗುಸೆಯುಂ ಹುಗಲೀಯದಿಕ್ಕಿ 
ದನು (ಬಸಪು. ೬೦-೨೬); ಕಂಡೆ ಮಾತುಳಬಲ್ಲಹನರಮನೆಯಗುಸೆಯಾ 
(ಸೊಬಸೋ. ೧೮-೨೨). ಅಗಸೆ : ಹೊತ್ತಾಆಕ ಎದ್ದ ಕುರುಡಂಗೆ ಅಗಸೆ 
ಯಲ್ಲಿ ಅಸ್ತ್ರ ಮಾನವಾದಂತೆ (ಬಸವ. ೨೯೨); ಅಗಸೆ ಊರಿಗೆ ಲೇಸು 
ಸೊಗಸು ಬಾಳುವೆ ಲೇಸು ಬೊಗಸೆಯುಳ್ಳ ವರ ಕೆಳೆ ಲೇಸು ಊರಿಂಗೆ 
ಅಗಸ ಲೇಸೆಂದ (ಸರ್ವಜ್ಞ. ೧೧೪೨); ಈ ಕೋಟಿಗೆ ಮೂರು ಅಗಸೆ 
ಗಳಿವೆ (ಮುಂಬಯಿ. ೬-೨೫). [2] 

ಅಗುಳ್‌, "ಅಗುಟ್ಸ್‌? ನೋ. 

ಆಗುಳ್ಳ್‌ "ಅಗುಟ್ಟ್‌' ನೋ. ` 

ಅಗುಳ್ಕ್‌ "ಅಗುಟಕ್ಮ? ನೋ. 

ಅಗುಳಂತಿ "ಅಗಟಕ್ಕಿ' ನೋ. 

ಅಗುಳಿ "ಅಗ್ಗಟ್ಕಿ' ನೋ. 

ಅಗುಳಿಗನ್ನ (ನಾ). (ಮನೆಯ ಒಳಗಿನ) ಅಗುಳಿಯನ್ನು ತೆಗೆಯುವು 
ದಕ್ಕಾಗಿ ಕೊರೆದ ಕಂಡಿ: ಅಗುಳಿಗನ್ನ ವನಿಕ್ಶಲೊಡನಾ ಬಗಿದ ಮಣ್ಣೆಲ್ಲಂ 
ಮಿಸುಪ: ಹೊನ್ನ ಗುತಿರಲು (ಬಸಪು. ೩೧-೧೨). 

[ಅಗುಳಿ (ಆ ಅಗ್ಗಜಕ್ಕಿ) + ಕನ್ನ] 

ಅಗುಳಿಸ್ಕು "ಅಗುಟಸು? ನೋ. 

ಅಗುಳಿಸ್ಕು (ಕ್ರಿ). - ಅಗುಟ್ಟು: ಮರಾಳಗಮನೆಯರ೯ ನೊಗೆಯಲೆನುತ್ತೆ 
ಕೊಡನನುದಕದೊಳಗುಳಿಸೆ (ಜಯ ಕಾ. ೯-೧೪); ರೂಪುಗಳ ಹಲವು 
ತಾಳ್ನು ಸ್ಮರನ ಅಗುಳಿಪ ಶಕ್ತಿಯುಂಟು (ಭರ ಚ. ೫೧-೯೧); ಕೊತ್ತುಂ 
ಬಲಿಯನರೆದು ಕಲುಕದೊಳಗಾ ಕಾಯನು ಅಗುಳಿಸಿದ ಬಳಿಕೆ (ಸೂಪಶಾ. 
೪-೮೪). [ಅಗುಳ್ಳು ( ಆ ಅಗುಟ್ಕ್‌) + -ಇಸ್ಕು] 

ಅಗುಳು, "ಅಗುಟಕ್ಕ್‌' ನೋ. 

ಅಗುಳ್ಳು “ಅಗುಟ್ಕ್‌ ನೋ. 

ಅಗುಳ್ಳು "ಅಗುಟಸ್ಥ್‌' ನೋ. 

ಅಗುಳುಶುಂಠಿ "ಅಗಳುಶುಂಠಿ' ನೋ. 

ಅಗುಲ್‌, ಅಗಳ್ಕ್‌, ಅಗಳ್ಕು, ಅಗರ, ಅಗುಳ್ಳ್‌, ಅಗುಳು, (ಕ್ರ). 
೧. ಅಗೆ; ತೋಡು; ಬಗಿ : ಅಗುಟ್‌ (ಅಗರ) - ಖನನೇ, ಜಲ 
ನಿಮಜ್ಮನೇ * (ಶಮಧಾ); ತನ್ನ ಕಾಲಂ ದರ್ಭಾಂಕುರಂ ನೆತ್ತರ್ವರೆ 
ಕೊಂಡೊಡೆ ಮುಳಿದದನಗುಲ್ಲು ಸುಡುವೊನಂ (ವಡ್ಡಾರಾ. ೧೮೪-೧) ; 
ಪುತ್ತನಗುಲ್ನು ಪಾವಂ ಕೊಲ್ವರೆನೆ (ಪಂಚತಂ. ೮೬-೮); ಶೈಲಮಂ ಗುದ್ದಲಿ 
ಯಿಂದಗುಬ್ಜು [ಕೆಡೆಯ]ನೂಂಕುವೆನೆಂಬೆಗ್ಗನಂ ಪೋಲ್ಕುಂ (ಧರ್ಮಾಮೃ. 
೪-೧೮೫) ; ಮಹೀವಳಯದ ಸೆರೆಯಚಿದಗುಟ್ಟಂತೆ ನೀರಧಾರೆಗಳಕ್ಕುಂ 
(ಅಟ್ಟಮ. ೧೧-೨). ಅಗಳ್‌, : ೧. ಇಟ್ಟಿಗೆಗೆಂದಗಳ್ಳ ಕುಳಿಗಳ್‌ ಕೆಜಕಿ 
ಯಾದವು (ಎಕ. 11, ೧೪೩-೧೦; 1131); ಕಂದಮೂಲಫಲಂಗಳನಗ 
ಳುತ್ತಂ ಬಂದು (ಮಹಾನೇ. ೩-೧೪೫ ವ). ಅಗಳು : ೧. ಅಗಳಿದನು ಬಿಲ 
ಮಾಡಿ ಫಣಿಪನ ದೆಗಡುಗೊಳಿಸಿ (ದೇನೀಮ. ೪-೫) ; ಉಸುಕು ಅಥವಾ 
ಭೂಮಿಯನ್ನು ಆಗಳಿದರೆ ಈ ಪಟ್ಟಿಣಗಳ ಹಳೆಯ ಗುರುತುಗಳು ಈಗಲೂ 


5 


20 


25 


35 


40 


ಅಗುಲ್‌್‌, 


ದೊರೆಯುತ್ತವೆ (ಮತಂಓ.೬೧). ಅಗೇಲಿಸ್‌: ೧. ಬಾವಿಯಂ ಪೂಲ್ಗುಬೆಟ್ಟ 
ಮನಗಟ್ವಂತೆ (ಧರ್ಮಾಮೃ. ೧೩-೧೪೦). ೨. (ಶಾಸ ಸನವನ್ನು ಕಲ್ಲಿನಮೇ 
ಲಾಗಲಿ ತಾಮ್ರಪಟದ ಮೇಲಾಗಲಿ) ಕೊರೆ, ಕೆತ್ತು : ಮಧು 
ಕೊವರುನಗಟ್ಟ ಶಾಸನಂ, ಅಆಗಟ- ಎದು ನಿಮಿತ್ತಮಾಗೆ ಕೊಟ್ಟ ಮಣ್‌ 
(ಎಕ. 1%, (5), ಬೆಂಗಳೂ. ೧೫೧-೬೧; 828). ಅಗುಳ್‌ : ೧. ಮೃಡ 
ಪೂಜೆಯ ವೇದಿಕೆಯಂ ಬಿಡದಗುಳ್ಳಪಳ್‌(ವೃಸನಿ. ಪು ಅಗುಳು: 
೧. ಎರಡುಶರದಲಿ ಮತ್ತೆ ಭೂಪತಿಯುರವನೆಗುಳಿದನು (ಕುವ್ಯಾಶ.೩-೪೪); 
ಆಗುಳುತಿರೆ ಕಾಮಾಟದವರುಮವರೊತ್ತಿ ನೊಳು ಫುಗಿಲುನೆತ್ತತಿಮಂತ್ರ 
ವಾದಿಗಳು (ಪ್ರಭುಪು. ೭-೨೫). (ದೇ. | ತಮಿ. ಆಗಲ್‌] 
ಅಗುಲಣ್ಕ್‌, ಅಗುಳ್ಳ್‌ , ಅಗುಳ್ಳು (ಕ್ರಿ). ಮುಳುಗು : ಆಆ ಗುಲ್‌ 
(ಆಗಲ್‌) - ಖನನೇ, ಜಲನಿಮಜ್ಞನೇ” (ಶಮ ಧಾ). ಅಗುಳ್ಳ್‌: 
ಪದ್ಮಿನಿಯನು ಅ ಗಲ್ಲೆ ನು ಪದಹೀನನಾದೆನೆಂದಿನನೊಂದಗುಳ್ಹನಾ ಪಡು 
ಗಡಲೆಡೆಯೊಳು (ಸೊಬಸೋ. ೨೩-೪); ಕರೆಗುವ ಕರಿಯ ಮುಗಿಲಕೊನೆ 
ಯೇಜದತರೆಣಿ ಸಮುದ್ರ ದೊಳಗುಳ್ವಂದದಿ (ಜಯಕಾ. ೯-೨೩). 
ಅಗುಳ್ಳು : ನೀರಿನಲ್ಲಿಯದನು' ಅಗುಳುವಂದಡೊಳು ಒಂದೆರಡು ಗಳಿಗೆ 
ಯಿರಿಸಿ (ಸೂಪಶಾ. ೨-೪೩); ಪಿನ್ನೇಸಆ ಪಿಂಗಡಲೊಳಗಗುಳದ ಮುನ್ನಂ 
(ನೇಮಿಸಂ. ೨೮-೧೮೮). (ದೇ.] 
ಅಗುಲಕ್ಮ್‌, ಅಗಳ್ಕ್‌ -ಅಗಳ್ಳು, ಅಗಟಿಕ್ಕ್‌ (ನಾ). ತೋಡಿದ್ದು ; 
ಅಗೆದದ್ದು;. ಕಂದಕ: ಕೈಲಾಸಮಂ ಬಳಸೆಯುಮಗುಚ್ಲಿಳುಮಂ 
ಮಾಡುತ್ತಿ ರನ್ನ ಗಂ (ಅಜಿಪು. ೧೦-೧೦ ವ); ಆಳ್ವೇರಿ ನೆಲಗಟ್ಟಿ ಗಟ ಟಫ್‌ 
ಸ ರ್ಗಮರ್ತ್ಯಪಾತಾಳಂಗಳಳತೆಗೆಜಕಿ ಗಳಂಶಿರ್ಪುವು (u ಕ ವ 0. 
೪-೧೫). ಅಗೆಳ್ಸ್‌ : ಪೊಂಗೋಂಟಿಯಂ ತೋರಿತ್ತಾದಗಳೆಯ್ದೆ ಸುತ್ತಿ 
ಮೆಆಕಿಗುಂ ಜೆ ೪-೨೭); ಜಲಪಕ್ಷಿಗಳ ಕಳಧ್ವಾನದಿಂದಾ ಪುರ 
ದಗಳ್‌' ಮೆ[ಜಕೆ]ದುದು (ಚೆಬಪು. ೧೧-೩೧). ಅಗಳ್ಳು : ಹಳ್ಳ ವಂ ಮುಟ್ಟ 
ದಗಳು ಮೇರೆಯಾಗಿ (ಕಣ. 11, ೧೪-೬೨; 1123); ಅಗಳು ತಾನೈವತ್ತು 
ಯೋಜನದಗಲ (ತೊರರಾ. ೫-೯-೩೪) ; ಒಂದು ಕರಿಯೆಲೆಯ ಪ್ರಪಂಚಿ 
ಗಾಗಿ ಎನ್ನ ಭಕ್ತಿ ಬೆರಳು ಕಡಿಮೆ ಆಗಳ ದಾಂಟದಂತಾಯಿತು 146%, 
೫೯೧-೨ ವ); ಅಗಳಿನಲಿ ನೀರಿಲ್ಲ ಅದರ ತಳದಲ್ಲಿ ಮಿಗೆ ಬಳೆದ ಮುಳ್ಳು 
ಗಿಡ ಪೊದೆಯಾಗಿದೆ (ಅರುಣ. ೧೫) ; ಗೇಣು ಬಿಟ್ಟು ಅಗಳು ದಾಟದ ಹಾಗೆ 
(ಗಾದೆ). ಅಗೇಟ್‌ : ಲವಣಜಳಧಿ ಬಳಸಿದಂತೆ ಬಳಸಿದಗಅ ನೀಳದಿಂ 
(ಪಂಪಭಾ. ೧-೫೮); ಬೆಗೆಟ್ಛಿನೀಯುತಗಟಕ್‌ಸೆದಿರ್ಕುಂ (ಉದ್ಭಟ. ೧-೪೩); 
ಧೂಳೊಳಗಟಂ ಪೂಲಕ್ಕಿಂ (ಚಿಕವಿ. ೨-೧೦೨). 
[ಆ ಅಗುಆ್‌. | ತಮಿ. ಆಗಯ್‌ ; ಅಗಟ್‌ ; ಮಲ. ಅಕಿಟ್‌ ; 
ತುಳು. ಆಗರ್‌, ಅಗಳ್‌ ; ತೆಲು. ಅಗಡತೆ, ಆಗಡಿತ, ಅಗಡ್ತ] 
ಅಗುಲ್‌್‌,, ಆಗುಳ್ಳು (ನಾ). ೧. ಬೆಂದ ಅಕ್ಕಿಯ ಕಾಳು: ಲವಣಾಂಬು 
ರಾಶಿ ಕುಕ್ಕುಲಗುದಿವಲ್ಲಿಳೂಲ್ಲುದಿಯೆ ಮೇಗೆ ಸಿಡಿಲ್ಲಗುಟಂತೆ (ಸಂಸಭಾ. 
ಒಂದು ವರ್ಷದಾರಂಬಕ್ಕಾಜದೆ ಸಾವನ್ನೆ ವರಮೆಂ ಜಲಗುಲ 
ನಾಯ್ಡುಂಬೊಕ್ಕಲ ಮಗನುಂ (ಧರ್ಮ ಮೃ. ೭-೧೫೩ವ); ಮಗು 
ಟ್ಹಗುಟ್ಲಿಳೆ ಹದನಂ ತೆಗೆದೊತ್ತಿ ನೋಡಿ ಬಾಗಿದಳ್‌ (ದಶಕು. ೧೨-೧೨೨). 
೨. ಅನ್ನ: ಉಣ್ಬಗುಳಂ ಬೆಸಕ್ಕೈವ ತಮ್ಮ ಮುಟ್ಟುಗಳನೆ ದೈವಮೆಂದೆಜಗು 
ವಾತನೆ ದೈವದ ಮೂಢನಲ್ಲವೆ (ಪದ್ಯಸಾ. 11, 820. ಶಾಸ್ತ್ರಸಾ). ಅಗುಳ್ಳು: 
೧. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನು (ಬಸವ. 
೪೩೭); ಸತ್ಯಶರಣರ ಅಂಗಳದೊಳಗೆ ಬಿದ್ದ ಅಗುಳನೆತ್ತಿಕೊಂಡಿಪ್ಪೆ 
(ಶೂನ್ಯಸಂ. ೧೨೩-೫) ; ನೀರುಳ್ಳಿ ಹಸಿಯಲ್ಲಮಂ ತೊಕ್ಕ ತೆಗೆದಗುಳ ತೆಜ 
ದೊಳು ಕತ್ತರಿಸಿಹಾಕೆಯಾ ಕೂಳು -ಕಲಸೋಗರಂ ತಾನಾಯಿತು ( ಸೂಪಶಾ. 
೩-೨೫); ಹರವಿಯನ್ನದಲ್ಲಿ ಒಂದಗುಳು ನೋಡಿದರೆ ಸರಿ (ಗಾದೆ); ಅಗುಳು 


ಟಿ 6 


೧೧-೧೫೩) ; 


೭೯ 


20 


25 


30 


95 


40 


45 


ಅಗೆ 


ಹಿಸುಕಿ ಅನ್ನ ನೋಡು (ಗಾದೆ). ೨. ಉಂಡಗುಳು ನೀರ್‌ ಸುರಿಯೆ ನಡ 
ನಡುಗಿ ಕೋಡುತಂ (ಪಿಂಡೋರ. ೧-೭). "ಅಪುಟ್‌? ಪರಾ 
ಅಗುಳು ಗಂಜಿ ವೇರೆಯಾಗು - ಗರ್ಭಿಣಿಯ ದೇಹದಿಂದ ಮಗು 
ಹೊರಬರು. [ಡೇ ॥ ತಮಿ. ಅನಿರ್ಜ - ಅಗುಳು, ಅನ್ನ] 
ಅಗುಲ್‌ "ಅಗ್ಗಲ್ಮಾ? ನೋ. 
ಅಗಲಿಸು, ಅಗಳಿಸು, ಅಗಲಾಸು, ಅಗುಳಿಸು,(ಕ್ರಿ). ೧. ಅಗೆಯಿಸು; 
ತೋಡಿಸು : ಅಗುಟಾಸು - ಖನನೇ  (ಶಮಧಾ) ; ಪಿರಿದಪ್ಪಡೊಂದು 
ಕೊಂಡಮನಗುಟ್‌ಸಿ (ಪಂರಾಮಾ.೧೬-೨೫ ವ); ನೀರೆಸೆವಂತಗುಚಿಕಿಸುವುದು 
ಕೂಪ -ಸರೋವರೆ ದೀರ್ಥಿಕಾ ತಬಾಕಂಗಳುಮಂ (ಲೋಕೋಪ. ೫-೩) ; 
ಕೊಳಂಗಳನಗುಟಾಸಿ (ಚಿಕವಿ.೨-೮೩). ಅಗಳಿಸು : ೧. ಮಹಾಜನಂ ಕಟ್ಟಿ 
,ಸಮುದ್ರವನಗಳಿಸಲೆಂದು ಪಡೆ ದ ದಾನಾರ್ತ[ರ್ಥ] ಮಾವುದೆಂದೊಡೆ 
(ue. XIX, ೧೬೪-೧೭; 1040); ಬೃಹಸ್ಪತಿವಾರದಲು ಕೆಜಕಿಯನಗಳಿಸಿ 
ನೀರಂ ಪಡೆದು (ಎಕ. ೪11, ಶಿಕಾರಿ. ೧೯೨-೨೨ ; 1107). ಅಗಲಿಸು: 
೧. ಬಾವಿಯುಮನಗಟ್‌ಸಿದಂ (ಮೈಆರಿ. ೧೯೦೯, ೭೮-೧೪ ; 964). 
೨. (ಶಾಸನವನ್ನು) ಕೆತ್ತಿಸು: ಮೂನೂವ್ವ ೯ರುಂ ವಹುದಿದಕ್ಕೆ ಸಾಕ್ಷಿ 
ಅಗವೆ[ ಆಕಿ) ಸಲ್ಪಟ್ಟಿದು ನೆತ್ತರ್ಪ್ರಡಿ (ಎಕ. ೫, ಶ್ರೀನಿವಾ. ೧೬-೭ ; a. 
"ಅಗುಟ್ಕ್‌? ಪರಾ. ಅಗುಳಿಸು: : ೧. ಕೆೇಆ್‌ಯನಗುಳಿಸುತ ಶಿವನಿಳಯ 
ಮಂ ಮಾಡಿಸುತ (ಸಿದ್ಧರಾ. ೪-೪೧) ; ಧರೆಯನಗುಳಿಸಿ ಮಹೋನ್ನತ 
ಹೇನುರಾಸಿಗಳ ಸಲೆ ಹೊರಿಸಿಕೊಂಡು (ಕಿಮ್ಮಅ. ೧-೮೦). 
[ಅಗುಟಕ, + -ಇಸ್ಮು] 
ಅಗುಲೂಟಿ (ನಾ).(ಮಗುವಿಗೆ ಮೊದಲ ಸಲ) ಅನ್ನ ತಿನ್ನಿಸುವುದು; 
ಅನ್ನಪ್ರಾಶನ 7: ಅವಯೋಗಮಾಗದಿರೆ ಮಾಲ್ಕ ಗುಟೂಟಮನಂತದು 
ತ್ತೃಮಂ (ಲೋಕೋಪ.೨-೨೯). P ಚೌತಿ ನವಮಿ ಚತುರ್ದಶಿ - ಈ ಮೂಜು 
ತಿಥಿಗಳಂ ಬಿಟ್ಟು ಅವಯೋಗಮಿಲ್ಲದಿರ್ದೊಡೆ ಆ ನ್ನ್ನ ಪ್ರಾಶನಮಂ 
ಮಾಟಬ್ಬುದು (ರೋಕೋಪ. ೨-೨೯ ಟೀಕು). [ಆ ಅಗುಟೂಡು] 
ಅಗುಲೂಡು (ಕ್ರಿ).(ಮಗುವಿಗೆ ಮೊದಲ ಸಲ) ಅನ್ನವನ್ನು ತಿನ್ನಿಸು: 
ಮಾಸಸಟ್ಟಿಂ ಪೋಗೆ: ಪೂಜಾವಿಧಿಪೂರ್ವಕಂ ಯಥಾಕ್ರಮದಿನಗುಟೂಡು 
ವುದು ಅನ್ನಪ್ರಾಶನಕ್ರಿಯೆ (ಚಾವುಂಉ. ೬೧). [ಅಗುಯ್ಮ್‌ * ಊಡ್ಕು] 
ಅಗುಲ್ದು (ಕ್ರಿ). ಮುಳುಗಿಸು; ಅದ್ದು : “ಅಗುಟ್ಟು ಜಲಾಶಯಮಗ್ಗೆ 
(ಶಮಧಾ). .[£ ಆಅಗುಟ್‌ + -ಚು] 
ಅಗೂಢ (ಗು). ಗೂಢವಲ್ಲದ ; ವ್ಯಕ್ತವಾದ. [ಸಂ.] 
ಅಗೆ, (ಕ್ರಿ). ತೋಡು; ಬಗಿ: ಗುದ್ದಲಿಯನೆತ್ತಿಯಗೆಯತೊಡಗಿದರು 
(ಸಿದ್ಧರಾ., ೪-೧೯); ಅಂಕುಶವಾಳೆ ನೆತ್ತಿಯನಗೆದು (ಕುವ್ಯಾಕ. ೨-೧೭); 
ಜೆಟ್ಟಿ ಆಗೆದು ಇಲಿ ಹಿಡಿದ ಹಾಗೆ (ಗಾದೆ). [ದೇ.) 
ಆಗ್ಗೆ (ನಾ). ೧. ಮೊಳಕೆ; ಅಂಕುರ: “ಅಗೆ ಮೊಳೆಯಂಕುರಮಕ್ಕುಂ? 
(ಕವಿಕಂ. ೭೮); “ಖುನನಾಂಕುರಂಗಳೊಳಗೆಯು * (ಶಬ್ದ ಮಂ. ೮೧); 
ತಾರಗೆಗಳಗೆಗಳಂತಿರೆ ತಾರಾಪಥದೊಳ್‌ ನಿರಂತರಂ ತುಟಾಗಿರೆ (ಆದಿಪು. 
೬-೫೪). ೨. (ಕತ್ತು ಬೇರೆ ಕಡೆ ನೆಡುವುದಕ್ಕಾಗಿ ಬೆಳೆಸಿದ) ಸಸಿ: 
ನಾಂಟದ ಬೇಂಟಮೆಂಬಗೆಗೆ ನೀರ್ವೊಯ್ವಂತೆ (ಲೀ ಲಾವ. ೬-೧೫೪); 
ಬಿತ್ತಿದ ಗದ್ದೆಯಲ್ಲಿ ಆಗೆಯು ಅಂದವಾಗಬೇಕಾದರೆ (ಕೂಟ ಚೆ. ೨). 
೩. ರೆಂಬೆ; ಕೊಂಬೆ (ಕರಾ). 
ಅಗೆ ನೆಗೆ - ಮೊಳಕೆಯೇಳು : ಆ ಭರತಕ್ಷೇತ್ರದೊಳು ಚಾಳುಕ್ಯ 
ಚಕ್ರೆ (ಶ್ವರರ ವಂಶಾವತಾರೆದೊಳ ಆಗೆ ನೆಗೆವಂದದಿಂದೊಗೆದ ರಾಷ್ಟ್ರ 
ಕುಮಾರಕರಂ ಪೊರಳ್ಳಿ (ಕಇಆ. ೯೫, ೪-೭; ೧೨ನೆಯ ಶತ). 
(ದೇ. ॥ ತಮಿ. ಆಗೈ; ಮಲ. ಅಗ; ತುಳು. ಅಗ್ಗೆ] 
-ಅಗ್ಗೆ (ಪ್ರ). ಕ್ರಿಯಾವಿಶೇಷಣಗಳನ್ನು ಸಾಧಿಸುವಾಗ ಗುಣವಾಚಕ 


ಅಗೆಕಟ್ಟು 


ಮುಂತಾದವುಗಳಿಗೆ ಹತ್ತುವ ಪ್ರತ್ಯಯ: ಉದಾ -ಕಮ್ಮಗೈೆ 
ನೆಟ್ಟಗೆ, ಸುಮ್ಮಗೆ ಇತ್ಯಾದಿ. "-ಅನೆ' ಪರಾ. 

ಅಗೆಕಟ್ಟು (ಕ್ರಿ). ಮಡಕೆ ಮುಂತಾದವುಗಳಲ್ಲಿ ಬೀಜಹಾಕಿ ಮೊಳಕೆ 
ಬರಿಸು, ಸಸಿ ಬೆಳೆಯಿಸು. [ಅಗೈ ಕಟ್ಟು] 

ಅಗೆತೆ (ನಾ). ೧. (ಗುದ್ದಲಿ ಮುಂತಾದವುಗಳಿಂದ ಮಣ್ಣನ್ನು) ಅಗೆ 
ಯುವುದು, --ತೋಡುವುದು. ೨. ಭೂಶೋಧನೆ ; ಉತ್ಸನನ. 

[ಅಗೆ + -ತ] 
ಅಗೆದೋಹು (ಕ್ರಿ). ಮೊಳಕೆಯನ್ನು ಕಾಣಿಸು; ಮೊಳೆ ; ಅಂಕು 


ರಿಸು: ನೃಪನ ಹೃದಯದೊಳುಗ್ರದ ಬೀಜವಗೆದೋಟುತಿರಲ್‌ , .. ಘಡಿ 
ಘಂಡಿಸಿ ಬಳಿಕಿಂತೆಂದನು (ಭಾವಚಿಂ. ೯-೨). [ಅಗೆ + ತೋಲ] 
ಆಗೆಬಿಡು (ಕ್ರಿ). (ದಕ. 8). ಸಸಿಯೆಬ್ಬಿಸಲು ಬೀಜ ಹಾಕು; ಬಿತ್ತು. 
[ಅಗೈ * ಬಿಡು] 
ಅಗೆಮಾಡು (ಕ್ರಿ). (ದಕ. 8). ಸಹಿಯೆಬ್ಬಿಸು, ಬೆಳಸು. 
[ಅಗೆ * ಮಾಡು] 


ಅಗೆಯಿಕ್ಕು (ಕ್ರಿ). ಸಸಿಯನ್ನು ಬೆಳಸಲು ಬೀಜ ನೆಡು; ಒಟ್ಟಿಲು 
ಹಾಕು : ಅಗೆಯಿಕ್ಕುಗೆ ಪುಣ ಸೆಯ ಬೀಜಗಳನನಂ ಕಿಟ್ಟು ನಾಂಟ 
(ಲೋಕೋಪ. ೬-೩೬). [ಅಗೈೆ* ಇಕ್ಕು] 
ಅಗೆಯಿಸು, ಅಗಿಸು (ಕ್ರಿ). ಅಗೆಯುವಂತೆ ಮಾಡು ; ತೋಡಿಸು : 
ಅಗೆಯಗೆಯೆನುತ್ತವುದಾರಿಶಂಕರದಾಸಿ ದಾಸಿಯ ಕೈಯಲಗಗಗೆ್ತತ್ತಯಿ 
ಸಲು (ಬಸಪು. ೨೩-೩೪); ನನ್ನ ಸ್ನೇಹಿತ ಹಳ್ಳಿ ಯಲ್ಲಿ ಒಂದು ಬಾವಿಯನ್ನು 
ಅಗೆಯಿಸುವ ಕೆಲಸದಲ್ಲಿ ತೊಡಗಿದ್ದ (ಕಳ). 'ಅಗಿಸು : ಧನ `ನಿನ್ನ 
ಸಿಂಹಾಸನದ ಕೆಳಗಿದೆ "ನ್ನು ಸಂಶಯವೇಕಗಿಸು . . . ತೋಲಾದನೆ 
.ನೆನಲು  ಜರವಕ್ಷನಾಣವಣಸಿ ಮುಚ್ಚುಳವನಿತಜಕೊಳು ತೆಗೆಯಿಸಲ್‌ 
(ಸ ೫-೫೭, ೫೮). [ಅಗ್ಗೆ + Wi 
ಅಗೆಯೆತ್ತು (ಕ್ರಿ). ೧. ಮೊಳಕೆಯನ್ನು ಕೀಳು; ನಿರ್ಮೂಲಮಾಡು ; 
ಮೂಲೋತ್ಸಾಟನ ಮಾಡು : ಅಂತು ಪಗೆಯನಗೆಯೆತ್ತಿ "ಕಳೆದು 
(ಸಂರಾಮಾ. ೧೦-೧೩೨ ವ); ಮುರಹರನಂದು ಕಿತ್ತನಗೆಯೆತ್ತಿದ[ನಾ] ಕನ 
ಕಾದ್ರಿಯಂ (ಕಇ. 1V, ೧೦-೨೬; 1121); ಅಗಣಿತ ಮೃಗಗಣಮನಗೆ 
ಯೆತ್ತಿ ತಗುಳೆ ಬೆರ್ಚುನಿಟ್ಟುಂ (ನೇಮಿಪು. ೧-೭೪ ವ). ೨. (2): ಅಗೆ 
ಯೆತ್ತುತ್ತಬ್ಬಿನೀನಾರಿಗೆ ಮಣಿಗಣಮಂ ಸೂಸುತಂ , , . ಸುಲಕಿವುದು ವನ 
ಸಂಚಾರಸಾರಂ ಸಮಾರಂ (ಕುಸುಮಾ. ೧-೧೦೪). [ಆಗ್ಮೆ * ಎತ್ತು) 
ಅಗೆಯೇಯು್‌ (ಕ್ರಿ). ಮೊಳಕೆಯಾಗು ; ಅಂಕುರಿಸು. 
ಅಗೆಯೆಯ್ದ ಪೋಗು ಎನಿರ್ಮೂಲವಾಗು; ಪೂರ್ತಿ ನಾಶವಾಗು: 
ಚಕೋರಕೋಟಓಟಗಳ ಮನೋಮುದಂ ಕರಗುನಂದಮನೊಂದಿದುತ್ಚಲಂ 
ಗಳಾನಗೆಯಗೆಯೆಲ್ಲುಪೋಗಲನುಗೆಯ್ದುಡು ... . ಗತಪ್ರಭನಾಗುತಿರಲ್‌: 
ಸಿತಪ್ರಭಂ (ಕುಸುಮಾ. ೪-೬೬). [ಅಗ್ಮೆ * ಏಲಸ್ಸ್‌] 
ಅಗೆಯೊಡೆ (ಕ್ರಿ). - ಅಗೆವಡೆ ೨: ಸ್ಥಾಪಿತವಾಗಿ ಅಗೆಯೊಡೆದು ಹಬ್ಬಿದು 
ದಿನ್ನೊಂದು (ನಾಡೋಜ. ೫೭). [ಅಗೆ + ಒಡೆ] 
ಅಗೆನಗೆ (ನಾ). ಮೊಳಕೆಯ ರೀತಿ; ಮೊಳಕೆಗಳು; ಅಂಕುರಗಳು : 
ಸರ್ವಾಂಗದೊಳ್‌ ಪುಳಕದಗೆವಗೆಯೊಗೆಯೆ (ಮದೇಪು. ೧-೬). 
[ಅಗೈ * ಬಗ್ಗೆ] 
ಅಗೆನಡೆ (ಕ್ರಿ). ೧. ಮೊಳಕೆಯನ್ನು ಪಡೆ. ೨. ರೆಂಬೆ ಬಿಡು; ಮಂಗ 
'ಳೂರು ಪ್ರಾಂತದಲ್ಲಿ ಆಗೆವಡೆದು ಪಸರಿಸಲಾರಂಭಿಸಿದೆ (ನಾಡೋಜ: ೨೫೨). 
[ಅಗ್ಮೆ + ಪಡೆ] . 
ಅಗೆವೊಯ್‌ (ಕ್ರಿ).(ನಾಟಗಾಗಿ ಸಸಿ ಬೆಳಸಲು) ಬೀಜವನ್ನು ಬಿತ್ತು 
ಒಟ್ಟಿ ಲುಹಾಕು: ಆ ನೃಪಂ ನೋಡಿ ನಸುದೇವನ ಜೇಹಮನಗೆವೊಯ್ದಂ 


ಆಂ 


25 


30 


40 


; 14s]. 


ಅಗ್ಗ 


ತೆಯುಂ ಪಜನದು ಪತ್ತಿಸಿದಂತೆಯುಂ ನೊಕ್ಕಳಮಾ ಮಕ್ಕಳೇಕಾದುವೆಂದು 
ಬೆಕ್ಕ ಸಂಬಟ್ಟು (ಅರ್ಧನೇ. ೫-೨, ವ) ; ಅತಿಸೇವ್ಯ ದಿವ್ಯ ಭಾಷಾಲತೆಗಗೆ 
ವೊಯ್ದ ರ್ಥಬೀಜದೆಳಮೊಳೆಯಂತೇಂ (ಪುಷ್ಪಪು. ಸ ಅಗೆವೊಯ್ವ 
ಕಳೆಗೀ ಳ್ವ ಬೆದೆಯ ಬಿಚ್ಚುವ ನೀರ ಬಗೆಯಜಕಿದೂಡುವ (ಕುರಾಸಾಂ. 
೨-೩೫). ಗೆ + ಫೋಯ್ಸ್‌,] 
ಅಗೇಂದ್ರ (ನಾ). ೧. ಬೆಟ್ಟಗಳ ರಾಜ; ಹಿಮವತ್ಪರ್ವತ. ೨. ಏಳು 
ಎಂಬ ಸಂಖ್ಯೆಗೆ ಒಂದು ಸಂಕೇತ: ಶೀತಕರದ್ವಿತಯಂ ಕೃಶಾನು 
ಮರುಲ್ಲಗೋಪೇತಮಗೇಂದ್ರಡೊಳಾಗೆ ವಿಶ್ರಮಣಂ(ಛಂದೊ€ಂಬು. 
೨-೧೦೦). (ಸಂ. 
ಅಗೇಂದ್ರಜೆ (ನಾ). ಪರ್ವತರಾಜನ ಮಗಳು; ಪಾರ್ವತಿ. 
(ಸೂ. ಅಗೇಂದ್ರ ಜಾ] 
ಅಗೇಡಿ, ಅಗೋಡಿ (ನಾಸ. ಕಿತ್ತು ಬೇರೆ ಕಡೆ ನೆಡುವುದಕ್ಕಾಗಿ ಬೀಜ 
ಸಸಿಯನ್ನು ಬೆಳಸುವ ಮಡಿ ; ಒಟ್ಟಲು ; ಪಾತಿ,: ಕೋಳಿಗಳು 
ಬಂದು ಅಗೇಡಿ (ಬತ್ತದ ಸಸಿ ನೆಟ್ಟಿ ಹೊಲ) ಬತ್ತ ಕದಿಯದಂತೆ ನೋಡಿ 
ಕೊಳ್ಳುತ್ತಿದ್ದೆವು (ಹು ಮು ಖ. ೨೪); ಸುಬ್ಬನ ಮಾಸೆ ನೀರಿಲ್ಲದ ಅಗೇಡಿ 
ಹಾಗಾಗುತ್ತದೆ (ಹಹಸ. ೨೮). ಅಗೋಡಿ: “ನೋಡು, ಮಧ್ಯಾಹ್ನದ 
ಹೊತ್ತು, ಒಂದೆಮ್ಮೆ ನಮ್ಮ ಆಗೋಡಿಗೆ ಬಂದಿತ್ತಂತೆ. ನಮ್ಮ ರಾಮು 
ಅಟ್ಟದ ಅಂತಾ ಕಾಣ್ತದೆ 3 ಡಾ ಕ. ೧೦೪). `[ಅಗ್ಕೆ + ಅಡಿ ಜ್ಯ 
ಅಗೇಲು (ನಾ). ಭೂತಬಲಿ. "ಅಗೇಲುಹಾಕು? ಪ 
[<- ತುಳು, ಅಗೆಲ್‌] 
ಅಗೇಲುಹಾಕು (ಕ್ರಿ). ಭೂತಕ್ಕೆ ಬಲಿಯನ್ನು ಹಾಕು: "ಜಿಯ್ಯೊಂದಿ' 
ಭೂತಕ್ಕೆ ಅಗೇಲು ಹಾಕುವುದನ್ನು ಪಂಟನ ಹೊರತು ಜೀರೆಯನರು 
ಮಾಡುನಂತಿರೆಲಿಲ್ಲ (ದಂಬನಾ. ನ: 
[ಅಗೇಲು +: ಹಾಕು (ಆ ಪಾಯ್ಯೂ). / ತುಳು. ಅಗೆಲ್‌ ಪಾಡು] 
ಅಗೇವು (ನಾ). ಸಸಿ; ಪೈರು: ತಪ ಶ್ರಲಗೇವು, ಹೊಗೆಸೊಪ್ಪಿ ನಗೇವು, 
ಬದನೇ ಆಗೇವು, ಮೆಣಸಿನಗೇವು, ನೀರುಳ್ಳಿ ಅಗೇವು (ಸ್ಕಾಂಡರ್‌). 
[ಆ ಅಗೈ] 
ಅಗೊ "ಅದೆಕೊಳ್‌? ನೋ. 
ಅಗೋ “ಅದಿಕೊಳ್‌' ನೋ. 
ಅಗೋಚರ (ಗು). ಕಣ್ಣಿಗೆ ಕಾಣದ; ಇಂದ್ರಿಯಗಳಿಗೆ ನಿಲುಕದ; 
ಗೋಚರಿಸದ. [ಸಂ.] 
ಅಗೋಡಿ "ಅಗೇಡಿ? ನೋ. 
ಅಗೌಕಸ (ನಾ). ಮರವೇ ಮನೆಯಾಗಿ ಉಳ್ಳದ್ದು; ಮರಗಳಲ್ಲಿ 
ವಾಸಿಸುವ ಪ್ರಾಣಿ; ಕಹಿ: ಶರಭನಿಭಾರಿ ಸೈರಿಭಮಿಭಂ ಬನವಂದಿ 
ತರಕ್ಷು ಖಡ್ಗಿ ಶಂಬರ ಮೃಗ ಮೇಷಮೇಣಮಜಭೇದನಮೃಕ್ಷಮಗೌಕಸಂ 
ಮೊಲಂ (ಶಬಶಂ. ೩-೩೪).  [ಸೇ.] 
ಅಗೌರವ (ನಾ). ಗೌರವವಿಲ್ಲದಿರುವುದು ; ಅವಮಾನ: ಅಂದಿನ ಸಭಿ 
ಯಲ್ಲಿ ಗೌರವಕ್ಕೆ ಬದಲಾಗಿ ಅವನಿಗೆ ಆಗೌರವ ಒದಗಿತು (ರೂಢಿ). [ಸಂ.] 
ಅಗ್ಗ (ನಾ). ೧. ಕಡಮೆ ಬೆಲೆ ; ಇಳಿತಾಯದ ಬೆಲೆ: ಯೇಳು ಸಾವಿರ 
ಭಟ್ಟ ಅಳ್ಳಿ ಯಂನು ಜಮಾ ಮಾಡಿ ಆಗ್ಗದಿಂದ ಸರಕಾರಕ್ಕೆ ಕೊಟಿ ವು 
(oie. ೬೮) ; ಸಕಲವಾದ ಪೆ ರುಗಳು ಬೆಳೆದು ಅ ನ ವಾ ಗಲು 
(ಕೃವಾಆ. ೧೫೦) ; ಅಗ್ಗದ ಆಸೆಗೆ ಗ ರ ಕೊಂಡರು (೫1 ಆಗ್ಗದ 
ಸೆಟ್ಟ ಮುಗ್ಗಿದ ಜೋಳ (ಗಾಡಿ) ; ಸಂತೆಗೆ ಸಾಮಾನು ಹೆಚ್ಚಾ ಗಿ ಬಂದು 
ಅಗ್ಗವಾಯಿತು (ರೂಢಿ) ; ಆ ಅಂಗಡಿಯಲ್ಲಿ ಅಗ್ಗದ ಬೆಲೆಗೆ ಮಾಕುತ್ತಾರೆ. 
(ರೂಢಿ). ೨. ಅಲ್ಪ; ಹಗುರ: ನನ್ನ ಮಾತು ಅಷ್ಟು ಅಗ್ಗವಾಗಿ 
ಹೋಯಿತೆ? (ರೂಢಿ). [ಇ ಅಗ್ಗ್ಯ?. / ತುಳು. ಆಗ್ಗೆ; ತೆಲು. ಅಗ್ಗುನ] 


ಅಗ್ಗ 


ಅಗ್ಗ್ಯ (ನಾ). ೧. ಬೆಲೆ: ಹರದರ್‌ ಗಳಿಸಿರ್ಪ ಮುತ್ತುಗಳ್ಳೆ ಗಜ್ಜು ಗೆದತ್ತಣಿಂ 
ಕಡೆಯೆಂದು ಅಸಂಭಾನಿತಮಾದೆ ಅಗ್ಗಮಂ ಪೇಳಿರ್ಪುದರಿಂ (ನರಚ. 
೬೩-೧೫೫ ವ). ೨, ಶ್ರೇಷ್ಠತೆ; ಅತಿಶಯ; ಅಧಿಕ್ಯ: ನಿಮ್ಮೊಳಗ್ಗದ ಪರಶು 
ಧರಂ ಪೊಣರ್ದು ತಾನದಂದೇನಾದಂ (ಪಂಪಭಾ. ೧೦-೭) ; ಅಗ್ಗದ ಕೀರ್ತಿ 
ಮಾಸುಗುಂ (ಪಂಚತಂ.`೧೬೫-೬) ; ಫುದಿದೈಶ್ವಯಣದಿನಗ್ಗ ದಗ್ಗಳೆಕೆಯಿಂ 
ಚಾತುರ್ಯದಿಂ ಶೌರ್ಯದಿಂ (ಸುಕುಮಾ. ೫-೧೦) ; ನೃಪರೊಳಂ ತಾನಗ್ಗ 
ದಿಂ ಕಾದೊಡಂ . . , ಪಡೆದಷ್ಟಲ್ಲದೆ ಬರ್ಪುದೇ (ಸೋಮೇಶ. ೨೮) ; 
ಕುಮಾರಿಕೆಯನಪ್ಪಿದ ದರ್ಪಕವನಹ್ನಿಯಗ್ಗದೀ ಬೇಗೆ (ಉದ್ಭಟ. ೭-೬೪); 
ಅಗ್ಗದ ಬಸವರಾಜಂಗೆ' ತಿಳುಹುವೆನು ಶಿವತತ್ವಭಕ್ತಿಯ (ಪ್ರಭುಲೀ. 
೧೮-೨). ೩. ಅಧಿಕವಾದ ಸಾಮರ್ಥ್ಯ; ಕಸುವು: ಮದನಂಗೆ ಚೈತ್ರ 
ನಲರಗ್ಗದ ಕೂರಲಗಾಗೆ (ಕುಸುಮಾ. ೯-೫೮) ; ಅದಟನೈತರೆ ಹೋಗಲೀ 
ಯದೆ ಮೊದಲ ಬಾಗಿಲ'ಕಟ್ಟಿಕೊಂಡಗ್ಗದ ಜಯದ್ರಥ -ಭೀಮನೊಳು'ಬಲು 
ಗಾಳೆಗನ ಹಿಡಿದ (ಕುವ್ಯೂ ತ ಸಿ ಹಿಂಗಾಲ್ಸೆ ತೊಡರ್ಟಿದಗ್ಗದಗ್ಗ 
ರಣೆಯಂ ಛಟಿಛಟನೆ ಕಿಳ್ತು ಕಿಳಿರ್ದು (ರಾಜಕೇ. ೬-೧೧ ವ); ಕೆಂಡನಗ್ಗದ 
ಯಕ್ಷ ರಾಕ್ಷಸ ಗಂಡುಗಲಿಗಳನತುಳೆಬಲ ಕೋದಂಡಬಡ್ಗೆ ಕರಾಳ ರುದ್ರ 
ಸುವೀರಭದ್ರರನು (ಅಂಬಿಕಾ. ೨-೧೨). (ಸೆಂ. ಆರ್ಥ] 

"ಅಗ್ಗ (ನಾ). ೧. ತುದಿ: ಜೀವಕುಲೇಂದ್ರನುಪ್ಪರಿಗೆಯಗ್ಗದ ಕಾಂಚನ 
ಕುಂಭದಂತೆ. ಚೆಲ್ಹಾನರಿಸಿರ್ಹಿನಂ (ಉದ್ಭ ಟ. ೧೧-೮). ೨. ಮುಂದು; 
ಮೊದಲು : ನಸಿಗನೊಳಗ್ಗದ ನಸಿಗಂ (ಸಮಪ. ೭-೩೦) ; ಸುದ್ದಗೆಯೊಳ 
ಗ್ಗದ ಬಿಣ್ಣಿ ಸೂಣಕಾರಮಂ ಬಕೆಯಲ್‌ (ಭಾವಚಿಂ.೧-೩೮), [ಸೆಂ ಅಗ್ರ) 

ಅಗ್ಗ ಟು (ನಾ). ಸುಲಭವಾಗಿ ಬಿಡಿಸಲಾಗದ ಗಂಟು; ಬಲವಾದ 
ಗಂಟು : ಮದಿನೆಯೆಂದರೆ' ಏನೆಂದು ತಿಳಿದಿರುವಿ? ಧರ್ಮದ ಗಂಟು, 
ಆಯುಷ್ಯದ ಆಗ್ಗಂಟು, ಆದದ್ದನ್ನು ಸಹನಮಾಡಿಕೊಳ್ಳ ಲೇಬೇಕು (ಕಾಜನ. 
೫೮) ; ಹುಡುಗ-ಹುಡುಗರು ಅಗ್ಗಂಟಾಗಿ ತೊಡಕುಬಿದ್ದಂತಿದ್ದುಡು -ಈಗ 
ತಟ್ಟನೆ ಸಡಿಲಾಗಿ ಬಿಟ್ಟಿತು (ಕುನಾಕಾ. ೨೦೬). "ಕಗ್ಗಂಟು? ಪರಾ. 


[ಅಟ್‌ (ಆ. ಆಟ್‌?) + ಗಂಟು, ॥ ತುಳು. ಅರ್ಗಂಟುಎ 
ನಿರ್ಧಾರ, ಹಟ] 
ಅಗ್ಗಂಬೆಯು (ಕ್ರಿ). ಶ್ರೇಷ್ಠವಾಗು ; ಅತಿಶಯಪಾಗು : ಇವಳ ಮುಖ 


ಮೆಂಬಗ್ಗ ಂಬೆತ್ತಿರ್ದ ನ 0 ಪ ನ ಚಳ ಕ್ರದಿಂದಿವಳ ನಳಿತೋಳೆಂಬಿೀಳ ತೀವ್ರಾ 
ಸಿಯಿಂ ಸ್ಮರನಂಜಿಪಂ (ಧರ್ಮಾಮೃ. ೩-೩೪). [ಅಗ್ಗ್ಯ* ಪೇಜು] 

ಅಗ್ಗ ಮಾಡು (ಕ್ರಿ). ಹೆಚ್ಚು ಮಾಡು ; "ದೊಡ್ಡೆದು ಮಾಡುತ ಎಲ್ಲ 
ತೆಜದಿಂ ತಮ್ಮೆ. ಗ್ಲನಗ್ಗಂ 5ರ 'ಬಂದೆ ಬರವುನುಂ' ನೋಡಿ: (ನರ್ಧಫಿ. 
೯-೪೩ ವ). “ಅಗ್ಗ + ಮಾಡು] 

'ಅಗ್ಗಡ (ನಾ). ಬೆಂಗಾಡು (7): ಕೆಜಕೆಬಾವಿಗಳಿಲ್ಲದಗ್ಗಡದೆಡೆಯಲ್ಲಿ 
ತೊಟಕಿನೀರ ಕಂಬಿಯೊಳ್‌' ತರಿಸಿ ನೇೆ ಧರ್ಮಿಷ್ಠರು. ನರ್ಮೀತನನು 
ಮಾಡಿದಆವಟ್ಟಿಗೆಗೆಳೊಪ್ಪಿದುವು (ಮೋಹತ. ೨-೨೬). [7] 

ಅಗ್ಗಡ್ಕ "ಅಗ್ಲಲ? ನೋ. . 

ಅಗ್ಗಡಲ್‌, (ನಾ). ೧. ಆಳವಾದ ಸಮುದ್ರ. ೨.-ರಕ್ತದ ಕಡಲು (?): 
“ಅಗ್ಗ ಡಲೆನೆ ರಕ್ತ ಜಲಧಿ” (ಭಾರನಿ. ೧೭) ; ಸೇನೆಯನಗ್ಗಡಲೊಳಿಕ್ಕಿದನು 
ಫಲುಗುಣನಗಣಿತಾಸ್ತ್ರದಲಿ (ಕುವ್ಯಾವಿ. ೮-೬೯) ; ಒಗ್ಗಿ ಕವಿತಹ ತುರಗ 
ಸೇನೆಯನಗ್ಗಡಲೊಳಿಕ್ಕಿದನು (ಕುವ್ಯಾಭೀ. ೮-೪೬). 

[€. ಅಟ್‌ (ಆ ಆಯ್‌?) + ಕಡಲ್‌] 

ಅಗ್ಗಡಲ್‌, (ನಾ). ಒಂದು ಊರಿನ ಹೆಸರು: ಅಗ್ಗಡಲ ಬಾಸಗವುಂಡನ 
ಮಗ (ಎಕ. ೪. ಬೇಲೂರು. ೨೦೪-೭; 1135). P ಇದು ಹಾಸನ 
ಜಿಲ್ಲೆಯ ಬೇಲೂರು ತಾಲ್ಲೂಕಿನಲ್ಲಿರುವ, ಈಗಿನ “ಅಗ್ಗಡಲು ಸ 
ಎಂಬ ಊರು. (1) 


ಆಗಿ 


25 


85 


ತಂ 


45 


ಅಗ್ಗಲ 


ಅಗ್ಗಡೆ (ನಾ). ಗಟ್ಟಿಗಿತ್ತಿ ; ಗಂಡುಬೀರಿ (?) : ಬೆಂಡಕ್ಕುಂ ಬೇಳಕ್ಕುಂ 
ಭಂಡಕ್ಕುಂ ಬಲುಮೆ ಕೆಡುಗುಮಾಯತಿಯಳಿಗುಂ ಹೆಂಡತಿಯಗ್ಗಡೆಯಾ 
ದೊಡೆ ಗಂಡಂ ನಾಯಿಂದ ಕಪ್ಪ ಸುಗುಣಕರಂಡಾ (ನೀತಿಸಾ. ೭೩೬). 
"ಅಗ್ಗಳ್ಳೆ' ಪರಾ. [ಆ ಅಗ್ಗಳ್ಳೆ ?) 

ಅಗ್ಗೆಡೆಯ "ಅಗ್ಗಳೆಯ' ನೋ. ` 

ಅಗ್ಗಣಗಿ (ನಾ). - ಅರ್ಫ್ಥವಾಣಿ : ರಂಜಣಗಿ ಅಗ್ಗಣಗಿ ಮಂಜು: ಹರಿ 
ಯಲು ಕಾಸಿ ನಂಜುಂಡ ನಿನ್ನ ಎರೆಯುವೆನು (ನಾಡಪ. ೫). 

[ಅಗ್ಗಣಿ (ಆ ಅರ್ಥವಾಣಿ) * ?) 
ಅಗ್ಗಣಿ "ಅರ್ಫವಾಣಿ? ನೋ. 


ಅಗ್ಗಪನೆಗ್ಗಡೆ (ನಾ). ಒಬ್ಬಾತನ ಹೆಸರು: ಶ್ರೀಮದಗ್ಗಪನೆಗ್ಗಡೆ 

ಕ ೧ ೧ 
ಯರುಂ . , . ಆಳುತ್ತಮಿದ್ದು (ಕ x1, ಚಿತ್ರದು. ೨೩-೨೦; 1205). 
"ಅಗ್ಗಪ್ಸ' ಪರಾ. [ಆ ಅಗ್ಗಪ್ಪ+ ಪೆರ್ಗಡೆ 


ಅಗ್ಗಸಾಡು (ನಾ). irae ಮಾನಹೀನತೆ; 
ಹಗುರವಾಗಿರುವ ಸ್ಥಿತಿ (8). [ಅಗ್ಗ * ಪಾಡ್ಯು) 
ಅಗ್ಗಪ್ಪ (ನಾ). ಒಬ್ಬಾತನ ಹೆಸರು: ಭಾರೆತಿಯಕ್ಕನನೆಮ್ಮವೆಯಕ್ಕಪ ೧ 
ಅಗ್ಗ ಪ್ರಗೆ (ಎಕ. 11, ೩೪೭-೨೪ ; 1296). [ಅಗ್ಗ ? + ಅಪ್ಪ] 
ಅಗ್ಗಪ್ಪಸೆಟ್ಟಿ (ನಾ). ಒಬ್ಬಾತನ ಹೆಸರು : ಅಗ್ಗಪ್ಪಸೆಟ್ಟಯರ ಮಕ್ಕಳು 
ದೋರಯ ಚವುಡಯ್ಯನವರು (ಎಕ. 11, ೨೪೬-೨೭; 1273). “ಅಗ್ಗಪ 
ವೆಗ್ಗಡೆ' ಪರಾ. [ಅಗ್ಗಪ್ಪ * ಸೆಟ್ಟ) 
ಅಗ್ಗೆಯಿಲೆ "ಅಗ್ಲಾಯಿಲೆ? ನೋ. 
ಅಗ್ಗರ (ನಾ). (ಉಕ) ಬಲು ತಣ್ಣಗಾದ ವಸ್ತು : «ಅವ್ವಾ, ಅನ್ನ ಆರಿ 
ಅಗ್ಗ ರವಾಯಿತು. ಲಗೂನೆ ಊಟಕ್ಕೆ ಬಾ” (ಎರಸೆ.೨೧). [ಸಂ. ಅಂಗಾರ?] 
ಅಗ್ಗರಜ (ನಾ). ಅಣ್ಣ: ನೊರೆಹಾಲ್ಲಡಿಗೆಯ ತ್ವರಿತದಿ ಒಯ್ದಗ್ಗರಜಗೆ 
ಕೊಡುವ (ಪ್ರಸಭಾ. ೧೭-೧೩). [ಸಂ. ಅಗ್ರಜ] 
ಅಗ್ಗರಣೆ, (ನಾ). ಇ ಒಗ್ಗರಣೆ: `ಹದನಾದ ಬದನೆಯ ಹೊದಟಿಯಗ್ಗರ 
ಣೆಯಂ ಮಾಡಿ ಪರಿಮಳವಿಕೃಲದು ತುಳುವಬದನೆಯಕಾಯನೆಸರಾದುದು 
(ಸೂಪಶಾ. ೪-೭) ; ಹಸಿಯ ಕೊಣಬಿಯೊಳು ಹಾಕಿಸಿಯಗ್ಗರಣೆಯಂ 
ಮಾಳ್ಪುದು ( ಸೂಪಶಾ. ೪-೨೯). 
[ಅಗ್ಗರಿಸು * -ಅಣೆ. / ಮರಾ. ಅಗಾರಣೇಂ, ಓಗ(ಘ)ರಣೇಂ] 
ಅಗ್ಗರಣೆ (ನಾ). ಹಗ್ಗ: “ಅಗ್ಗರಣೆ ದಾವೆಂದು ದಾಮಂ (ಕಎಕಂ. 
೨೫೧); ಆ ಮಹಾಮದೇಭಂ. .. ನೆಲದ ನಾಲಗೆ ಯಂ ಕೀಟ್ವಂತೆ 
ಬಾಳೆ ಂಬಮ ೦ ಕಿಟ್ಟು. ಅಗ್ಗರಣೆಯಂ ನುರ್ಗುಮಾಡಿ (ಚಂಡ್ರಪು. 
೯-೧೦೧ ವ) ; ಹಿಂಗಾಲ್ಸೆ ತೊಡರ್ಚಿದಗ್ಗದಗ್ಗರಣೆಯಂ ಛಟಛಟಿನೆ ತಿಳ್ತು 
ಕಿಳಿರ್ದು (ರಾಜಶೇ. ೬-೧೧ ವ); ಶ್ರೀರಂಗರಾಯನ ಕಯ್ದಟ್ಟನಗ್ಗರ 
'ಹೆಯ ಎಳಲುಂಗೊನೆಯನ್ನು ತುಡುಂಕಿಕೊಂಡು ಆತನನ್ನು ದರದರನೆ 
ಈಳ್ಟುಯ್ದು (ಮಂತ್ರಶ. ೧೧೨-೨೧). (ಸಂ. *ಆಗ್ರಹಣ ?] 
ಅಗ್ಗರಿಸು (ಕ್ರಿ). ಒಗ್ಗರಣೆ ಹಾಕು; ಒಗ್ಗರಿಸು : ಜೀರಿಗೆ ಮೆಂತೆಯಂ 
ಶುಂಠಿ ನೀರುಳ್ಳಿ ಯಿಶ್ಳಿ ಯಿನಿಸು ಎಣ್ಮೆಯಿಂಗಿಕ್ಕಿ ಯಗ್ಗರಿಸಿಯಾಜಕಿಸಿಕೊಂಡ 
ಎಣ್ಣೆಯೊಳು (ಸೂಸಶಾ. ೩-೨೦). [ಇ ಒಗ್ಗರಿಸು] 
ಅಗ್ಗಲ, ಅಗ್ಗಡ್ಕ, ಅಗ್ಗಳ (ಗು). ೧. ಅಧಿಕ; ಶ್ರೇಷ್ಠ ; ಅತಿಶಯ 
ವಾದ: ಅಲರುವಿಲ್ಲನ ಬಿಜ್ಜೆಯೆಂಬನ್ಗಲದ ಬಿನ್ನಣಿ ಸವೆದ ನರಪುತ್ತಳಿಗಳ್‌ 
(ಸಾಳ್ವಭಾ. ೧೮-೬೩). ಅಗ್ಗಡ್ಮ: ೧. (ಅನಂನಾ. ೧೨). ಅಗ್ಗಳ್ಳ: ೧. 
“ ಅಧಿಕೆಂ ತಾನಗ್ಗಳಕ್ಕೆ ನಾಮಂ” (ಕವಿಕಂ. ೨೩೨) ; “ಅಗ್ಗಳಂ ಎಂಬುದೆ 
ಅಧಿಕ (ಚತುನಿ. ೧೯); ಏನುಮಂ ಬಗೆಯದಂತಿರೆ ಪೇಟ್ಜ ಸಮುಚ್ಚ 
ಯೋದ್ಭಾವಕ ಕ್ರೈಮವಿಚಾರದೆ ದೋಷಮಿದಗ್ಗಳಂ (ಕವಿರಾ. ೧-೧೩೧) ; 
ಆದಿತೃನ ತೇಜದಿಂದಗ್ಗಳಮಪ್ಪ ತೇಜದೊರಾಗಿ (ವಡ್ಡಾ ರಾ. ೯೮-೧೩) ; 


6 


ಅಗ ಲಂ 
೧ 


ಕನಿತಾಗುಣಾರ್ಣವಂ ಕವಿತೆಯೊಳಗ್ಗಳಂ ಗುಣದೊಳಗ್ಗಳಮೆಲ್ಲಿಯುಮಾ 
ಗುಣಾರ್ಣವಂ (ಪಂಪಭಾ. ೧-೧೦); ಏನಳವಗ್ಗಳಮೋ ಕವೀಂದ್ರರಾ 
(ಲೀಲಾನ. ೧-೧೧) ; ಇಂದು ಗೆಲಿದರೆ ಧರ್ಮಸುತನವರಿಂದುಕುಲದಗ್ಗ 
ಳರು (ಕುವ್ಯಾ ದ್ರೊ . ೯-೨೮); ನಳಿನನಾಭನ ಭಜಕರೇನಗ್ಗ ಳರೊ ಜಗ 
ದೊಳು (ತೊ ರರಾ. ೬-೩೬-೭೩). (ನಾ). ೨. ಅಗ್ಗಳಿಕೆ; ಶ್ರೇಷ್ಠ ತೆ; 
ಹಿರಿಮೆ : ರತ್ನಗಳ ಬೆಳೆವೊಲದಂತೆ ಸಿಂಗರಿಸಿರ್ದ ಕಟಿಕದಗ್ಗ ಳವ ಕಂಡತ್ತೆ 
ಬೀಗಿದಳು (ಭ.ರಚ. ೩೯-೮೫). ೩. ಕನ್ನಡ "ಚಂದ್ರ ಪ್ರಪ್ರಭಪುರಾಣ” 
ವನ್ನು ಬರೆದ ಕವಿಯ ಹೆಸರು. 


(4. ! ತೆಲು. ಅಗ್ಗಲಮು ; ಪ್ರಾ. ಆಗ್ಗಲ - ಅಧಿಕ] 


ಅಗ್ಗೆಲಂ, ಅಗ್ಗಳಂ (ಆ). ಹೆಚ್ಚಾಗಿ; ಅಧಿಕವಾಗಿ: ಅಗ್ಗಲಮೆಸೆದತ್ತು 


ದಿಗ್ವಲಯದಂತೆ ನಿಶಾಂತದೊಳಂಗನಾಜನಂ (ಅಜಿಪು. ೬-೬೪). ಅಗ್ಗಳಂ: 
ಅಗ್ಗಳಂ ಪ್ರತಿಸತ್ತಿಯುಂ ಗೌರವಮುಮಂ ಮಾಡಿದೊಡರಸಂ (ವಡ್ಡಾರಾ. 
೧೧೧-೧೩); ಹನ್ನೊಂದಬ್ಬದಿನತ್ತಲಗ್ಗಳಂ ಬಾಟನವಂ (ಜಾತತಿ. ೬-೩೩); 
ಜಿನಮಾರ್ಗಂ . ,. , ಪರಮಾಪವರ್ಗಸುಖಮಂ ಭವ್ಯರ್ಗೆ ಮಾಟ್ಕಗ್ಗಳೆಂ 
(ಚಾಧತ. ೧-೭). [< ಅಗ್ಗಲ] 
ಅಗ್ಗಲಿಸು, ಅಗ್ಗಳಿಸು (ಕ್ರಿ). ೧. ಹೆಚ್ಚಿಸು; ದೊಡ್ಡದು ಮಾಡು; 
ಅತಿಶಯಪಡಿಸು : ನಿಲಿಸಿ ಘುಪದಮನದನಗ್ಗಲಿಸಿರೆ ಮತ್ತೊತ್ತಿ ಬರ್ಪ 
ಪದಮಂ ತುದಿಯೊಳ್‌ ನಿಲೆ ಪೇಟ್ಡಾಗಳ್‌ ಕೂಸಿನ ತಲೆಯೊಳ್‌' ಬಿಣ್ಬೊಆಕಿ 
ಯೆನಿಟ್ಟಿ ಮೋಲಸುಖಕರಂ (ಕ ವಿರಾ. ೨-೬) [ಅಗ್ಗಲಿಸಿರೆ ಇ (ಹ್ರಸ್ವ 
ಸ್ವರಕ್ಕೆ) ಗುರುತ್ವವನ್ನು ಉಂಟುಮಾಡಿ] ; ತಳರ್ದಂ ಪುರಾಂಗನಾನೇತ್ರ 
ಚಕೋರಮಗ್ಗಲಿಸೆ ಸಂಮದಮಂ ಮನುಜೇಂದ್ರಚಂದ್ರಮಂ (ಮಲ್ಲಿ ಪು. 
೯-೮); ಅಲರ ಪೊಸಗಂಸಿನಿಂದೆಮಗಲಂಪನಗ್ಗಲಿಸಿ ನೀನೆ ರಕ್ಷಿಪುದು 
(ಚಂದ್ರ ಪು. ೭-೫೫). ೨. ಹೆಚ್ಚಾ ಗು; `ದೊಡ್ಡ ದಾಗು; ಅತಿಶಯ 
ವಾಸು ಅಗ್ಗಲಿಸಿದ ಮದದಿಂ ಹ್ಯೇ ಕುಡು ತುಬು ಸ್ಬಿವವೊಲುಜದೆ 
`ನೀಂ ಕೆಡೆನುಡಿನೈ (ಪಂಪಭಾ. ೧೦-೨೦) ; ನಿಯೋಗದೊಳಾದ ಖೇದಮಗ್ಗ 
ಲಿಸಿರುತಿರ್ದಳಲ್ತೆ (ಕು ಸು ಮಾ. ೧೫-೮) ; ಮೇರುವ ತೆಂಕದೆಸೆಯಗ್ಗಲಿಪ 
ಭರತಕ್ಷೇತ್ರ ದಾರ್ಯಾಖಂಡದೊಳಗೆ ( ಸಾಳ್ವ ಭಾ. ೫-೧). ೩. ದ ೈಢವಾಗು; 
ಪ್ರಬಲವಾಗು; ಜೋರಾಗು : ಅಗ್ಗಲಿಸಿಯೆ ಮುರ ತು ಮಸು 
ಪೋಗದೆ (ಕಾದಂಪೂ. ೯೨೧) ; ಕುಲಟಿಯರೊಳ್‌ ನೆರೆದು ಪಣಜಿಗೆ ನಾಣ್ಟದೆ 
ಕರಮಗ್ಗಲಿಸವರ್ಗದೆಂದುವೆಂದುಂ ನಿಲಲಜಕಿಯವು ಮೋಕ್ಷದಾಯಕಂ 
ಸಚ್ಚರಿತಂ (ಸ ಮ ಸ. ೫-೭೪). ೪» ಹಿಗ್ಗಿಸು; ನಲಿಸು: ನೋಯಿಕ್ಕು 
ಮಾಚಾಕ್ಯು ಮಗ್ಗಲಿಕುಂ ಕಬ್ಬದ ಗೇಯದೊಂದು ಬಸಿಲೊಂದಿಂಸೆಂಬು 
ದೇಗೆಯ ಜೊ (ಅದಘ: ೧೨-೨೪). ೫. ಹಿಗ್ಗು; 1 ನಲಿ; ಆನಂದಪಡು 
ಕಾಂತೆ ಸ ಕೊಳ್‌ ರಾಜ್ಯ ಶ್ರೀ ಕಾಂತೆಯೊಳಾದನು ಜಿತಾತ್ಮನಗ್ಗಲಿಸುವ 
ನಲ್ತೆ ೦ದೊಡೆ ಮುಕ್ತಿಶ್ರಿ ಕಾಂತೆಯೊಳಗ್ಗ ಲಿಪನೆಡೆಯೊಳಗ್ಗ ಲಿಸುಗುಮೇ 
(ಅಜಿಪು. ೬-೩೬); ದಾಳಿಕ್ಕುವ. ಬಲವಂತರ ಸೇನಾಸಂಭ್ರಮಮಂ ಕಂಡ 
ಗ್ಲಲಿಸುತ್ತಾರುತ್ತನುಮಾನಿಸಿದನು (ಎೀರೇೇಚ. ೨-೨೩); ತಾಂ ತಾಂ 
ಬೇಅಜನುಭವಿಸಿದ ಸಂತಸಮಂ ಸಮರಸಂಗೊಳಲ್ಫಿರ್ವರುಮೇಕಾಂತ 
ದೊಳಿನಿವಾತುಗಳಿಂದಾಂತಾನೆಂದೊರೆವರಾಲಿಸುವರಗ್ಗಲಿಪರ್‌ (ಚಿ ಕ ಎ. 
೬-೨೭೫). ೬ ಹರಡು; ವ್ಯಾಪಿಸು: ಅಗ್ಗಳದ ವೈಷ್ಣವಮೋಹಮೆ ನಿನ್ನ 
ಮೆಯ್ಯೊಳಗ್ಗಲಿಸಿದುದಕ್ಕುಂ (ಪಂಪಭಾ. ೯-೪೪); ಅಭಿಮ ನ್ಯು ವಿನ 
ಸಾಹಸಂ ತಂತಮ್ಮ ಮನಂಗಳೊಳಗ್ಗಲಿಸೆ ವಿಗತನಿದ್ರೆಯಿನಿರೆ (ನೆ €ಮಿಪು. 
೧೨-೬೩ ವ); ಕಡಸಿಗೆಯ ಬೇರ್‌ ಮರಂಗುಳಿಯೊಳಗಗ್ಗಲಿಸಿರೆ (ಕಲ್ಯಾಕಾ. 
೪-೨೨). ೩. ಒದಗು; ಉಂಟಾಗು : ತತ್ಪುರುಷಕ್ಕೆಗ್ಗಲಿಪುದುಚಿತಾಶ್ಷ 
ರಾಗಮಂ (ಶನುದ. ೧೭೬). ಅಗ್ಗಳಿಸು : ೧. ಮಗನನೆತ್ತಿ ಪುಳಕಾಂಕು 
ರಮಂ ಮೈಗಗ್ಗಳಿಸದ ಕಾಂತೆಯ ಕೈಗಮದೇಂ ಭೇದಮುಂಟಿ ಸೀರೆಯ 


೮೨ 


ಶಾ 


9 


20 


25 


35 


40 


45 


ಅಗ್ಗಳೆಬಲಾಢೈ 


ಕೈಗಂ (ಮಲ್ಲಿ: ೩-೧೧೫) ; ಪೂಗಂಪು ರಾಗಧಲಂಪನೆಗ್ಗಳಿಸಿ (ಪುಪ್ಪಪು. 
೨-೪೩). ೨. ಆ ಮಾ.ತಿನೊಳ್‌ ಬೇಟಮಗ್ಗಳಿಸೆ ನಿಜನಿವಾಸಕ್ಕೆ ಬಂದು 
(ಪಂಪಭಾ.೮-೬೩ ವ) ; ತಂಬೆಲರೆ ಕಾಲಾಟವಗ್ಗಳಿಸೆ ನಸುಮೊರೆಯುತುಂ 
ತುಂಬಿ ಸುಳಿದಾಡೆ (ಪದ್ಮರಾ. ೮-೨) ; ಇಳೆಯೊಳೀ ಸುತನಿಂಡೆ ಬಡತನ 
ತೊಲಗಿದಪುದೆಂದಜುಹುವಂತಗ್ಗಳಿಸಿದುದು ನಡುವು (ಜೀವಂಚ. ೪-೩೬). 
೮. ಮಾರು; ಅತಿಕ್ರಮಿಸು: ಕಳವೀಣಾಕ್ವಣಿತಮನಗ್ಗಳಿಸುವ ಕಳ 
ಕಂಠೆರವಮನೇಳಿಪ ನಿನ್ನೀಕಳಭಾಷಿತಂ (ಮಲ್ಲಿಷ. ೪-೧೮) ; ಉಲುಕಿದರೆ 
ನಿನ್ನಾಣೆಯೆನುತಗ್ಗ ಳಿಸಿ ನೃಪತಿಯ ಕೆಡೆನುಡಿದು (ಕುವ್ಯಾಕ. ೧೧-೬೧). 
[ಅಗ್ಗೆಲ + -ಇಸ್ಯು. ॥ ತೆಲು. ಅಗ್ಗಲಿಂಚು] 
ಅಗ್ಗವಣಿ "ಅರ್ಥವಾಣಿ' ನೋ. 
ಅಗ್ಗವಳ (ನಾ). ರಾಜಪರಿವಾರದ ಒಬ್ಬ ಅಧಿಕಾರಿ: ರಾಜಾಂಗಣ 
ದೊಳ್‌' ಸಂದಿಸಿ ನಡೆವ ಪಡಿಯಜರ ಪಡೆವಳರಡಪವಳರಗ್ಗವಳರ ಕಬ್ಬಿಗರ 
* ** ಅಂದಣದ ಗೊಂದಣಂ ರಣಮಂಡಲದ ಬಾಗಿಲ್ವಾಡದೊಳ್‌ ತಿಂತಿಣಿ 
ಗೊಂಡು (ಅನಂಪು. ೬೯೪ ವ). [ಸಂ. *ಅರ್ಥಪಾಲ?] 
ಅಗ್ಗವಳಿ (ನಾ). ಬೆಲೆ ಕಡಮೆಯಾಗಿರುವುದು ; ಅಗ್ಗ: ನೀ ಕೊಂಡ 
ಬಟ್ಟಿ ಬಹು ಅಗ್ಗ ವಳಿಯಾಗಿದೆ (ಸ್ಕಾಂಡರ್‌). [ಅಗ್ಗ *-ವಳಿ] 
ಅಗ್ಗ ಸುಗ್ಗಿ (ನಾ). ಪದಾರ್ಥಗಳು ಸುಲಭವಾಗಿ, "ಸಮೃದ್ಧಿ ಯಾಗಿ 
ಸಿಕ್ಕತಕ್ಕ ಸ್ಥಿತಿ: ದಾಯಿಗನಾದನಗ್ಗಳದ ಸಗ್ಗಿಗರೊಳ್‌ 'ಸಯಗ್ಗ 
ಸುಗ್ಗಿಯೊಳ್‌ (ಚಿಕವಿ. ೨-೨೧). [ಅಗ್ಗೈ* ಸುಗ್ಗಿ? 
ಅಗ್ಗ ಸೆರ್‌ (ನಾ). ಒಂದು ವಂಶದ ಹೆಸರು ಅಥವಾ ಬಿರುದು (?) : 
ಪುಸುವೆಲವಳ್ಳಿ ಯ ಗಾವುಣ್ಣನಗ್ಗ ಸೆ(ಸ)ಕೆಳವರಿ ತಮ್ಮಬಾನಂಗೆ ಪರೋಕ್ಷವಿ 
ನಯಂಗೆಯ್ದು _ಕಲ್ಲಂನಿಜಕಿಸಿದಂ (ಎಕ. ೪111, ಸೊಟ ೫೩-೦-೯; 979). [?] 
ಅಗ್ಗಳ, "ಅಗಲ? ನೋ. 
ಅಗ್ಗಳ್ಳ (ನಾ). ಅಗಳು; ಕಂದಕ (ಕಿಸಂಗ್ಲಾ- ೧೨೮). 
ಅಗ್ಗಳ ಕಟ್ಟು ಎ ಕಂದಕದ ಗೋಡೆಯನ್ನು ಕಟ್ಟು (ಕಿಸಂಗ್ಲಾ. 
೧೨೮). ಅಗ್ಗಳ ಹಾಕು ಎ ಕಂದಕವನ್ನು ತೆಗೆ (ಕಿಸಂಗ್ಲಾ. ೧೨೮). 
[€ ಆಗು] 
ಅಗ್ಗಳ್ಕೆ (ನಾ). (?) : ಪೆರ್ಬಟ್ಟಕ್ಕಂ ಬಿದಿರೂರ.ಅಗ್ಗಳಮಿಳಿವಲ್ಲಿ ಅಜ್ಕಾಳೆ 
ಕಾದಿದ ಬಿದೆಯಿತ್ತ ಸತ್ತನಾತಜಕ್ಸಿ ಬಟಾರರು ಕೊಟ್ಟುದು (ಎಕ. ೫, 
ಶ್ರೀನಿವಾ. ೨೭-೨೩ ; 870). (2) 
ಅಗ್ಗಳೆಂ "ಅಗ್ಗಲಂ' ನೋ. 
ಅಗ್ಗಳಗಣ್‌ (ನಾ). ೧. ಹೆಚ್ಚಾದ (ಎಂದರೆ, ಮೂರನೆಯ) ಕಣ್ಣು: 
ತೋಜದನೆಆಕಡೆ ಹರಿಗಂಗೆ ರುದ್ರನಗ್ಗಳೆಗಣ್ಣಂ (ಪಂಪಭಾ.೮-೨೩). 
೨. ವಿಶೇಷ ದೃಷ್ಟಿ: ಕಳೆಗಳೆನಿತನಿತಜಹಾಳಮಗ್ಗಳಗಣ್ಣಂ ತೋರ್ಪನ 
ಗ್ಗಳಂ ನೃಪಸಭೆಯೊಳ್‌` (ಚಂದ್ರಪು. ೧-೫೭). 
[ಅಗ್ಗಳ (ಆ ಅಗ್ಗಲ) + ಕಣ್‌] 
ಅಗ್ಗಳೆಗಣ್ಣ (ನಾ). ಹೆಚ್ಚಾದ (ಎಂದರೆ, ಮೂರನೆ ಯ) ಕಣ್ಣುಳ್ಳ 
ವನು; ಶಿವ: ಅರ್ಧನಾರೀತ್ವಮಂ ಪಡೆದಿಪ್ಪಗ್ಗಳಗಣ್ಮ ರಕ್ಷಿಸೊಲವಿಂ 
(ಪಾವಶ. ೪). (ಅಗ್ಗಳಗಣ್‌ + -೮ಅ,] 
ಅಗ್ಗಳಜೂರ್‌ (ನಾ). ಒಂದು ಊರಿನ ಹೆಸರು : ಕೋಳೂರಗ್ಗಳಜೂರೆ 
ಕರಗೆಯ ತಳಭಂಡಮುಂ (ಎಇ. 2020, ೧೮೯-೨೨; 1079). (7?) 
ಅಗ್ಗಳಪದಾತಿ (ನಾ). ದೊಡ್ಡ ಕಾಲಾಳು ಪಡೆ : ಅಳಿದುದಕೆ ಕೊಲೆ 
ಕೊತ್ತುವಡೆದಗ್ಗಳಪದಾತಿಗೆ ಗಣನೆಯಿಲ್ಲ (ಕುವ್ಯಾದ್ರೋ. ೧೦-೨೧). 
[ಅಗ್ಗಳ್ಳ (ಆ ಅಗ್ಗಲ) * ಪದಾತಿ] 
ಅಗ್ಗ ಳೆಬಲಾಢ್ಯ (ನಾ). ಹೆಚ್ಚು ಬಲವುಳ್ಳವನು; ಮಹಾಪರಾಕ್ರಮಿ: 
ಭರದಿಂದ ಯೋಚಿಸಿಯೆ ಸೂರ್ಯಮಂಡಲಣೆಡೆಗೆ ಪರಿಯೆ ನೀನಗ್ಗಳ 


ಅಗ್ಗೆಳವಸ್ತು 


ಬಲಾಢ್ಯ ನಿನ್ನಯ ನೇಹನೆರದಿರ್ದು ಮನ್ಮನೋರಥ ಬೆಳೆವುದತಿಶಯಮೆ' 


(ನೆಂಕಾರಾ. ೫-೧-೩೧). [ಆಗ್ಗಳ್ಳ (ಆ ಅಗ್ಗಲ) * ಬಲಾಢ್ಯ) 
ಅಗ್ಗಳವಸ್ತು (ನಾ). ಶ್ರೇಷ್ಠವಸ್ತು; ಬಹು ಬೆಲೆಯುಳ್ಳ ಪದಾರ್ಥ: 
ಒಳ್ಳಿತಪ್ಪ ಗ್ಗಳವಸ್ತುವೆಲ್ಲಂ ಪೃಥ್ವಿಯನಾಳ್ವಂಗಕ್ಕುಂ(ವಡ್ಡಾರಾ-೧೧೫-೨೬). 
[ಅಗ್ಗಳ] (ಆ ಅಗ್ಗಲ) + ವಸ್ತು] 
ಅಗ್ಗಳಾ (ನಾ). ಒಬ್ಬಾತನ ಹೆಸರು (?) : ಅಗ್ಗಳಾ ಅರಸರಾ ಬೆಸಸಿ 
ದೊಡೆ ಬೆಸನ ಪೆತ್ತುರ್ಬಿ ಬಲಮಾನ್ನಾಳ್ಡಿ ಎಓಸಿದು ಬಿಟ್ಟರ್‌ (ಎಕ. 
x (5), ಬಾಗೇಪ. ೮೬-೬; 620). ([ ಇ ಅಗ್ಗಳ್ಳ (ಆ ಅಗ್ಗಲ)) 
ಅಗ್ಗಳಿಕೆ, ಅಗ್ಗಳಿಕ್ಕೆ (ನಾ). ೧.. ಹೆಚ್ಚು ಗಾರಿಕೆ; ಅತಿಶಯ; 
ಲ ಷ್ಠ ತೆ: ಪಚ್ಚ ಪಸಿಯ ತುಜುಕಾಜಂಗಗ್ಗ ಹ ಮಾಡಿ (ಪಂಪಭಾ. 
ತಸ್ಯ RR ಪಾಂಡವಳೇತುದಂಡದೊಳ್‌ ನೆಲಸುವುದಾವಗ್ಗಳಿಕೆ 
(ಗದಾಯು-: ೩-೪೧) ; ನೆಗಟ್ಬ ಧರ್ಮಮುಂ ಪಾಪಮುಂ ಸಮನಪ್ಪು ದಜಕಿ 
ನಾವುದಗ್ಗಳಿಕೆ (ಜೀವ ಸ. ೨೨೪-೨೮ ವ); ಹಲಗೆ ಬಳಪವ ಹಿಡಿಯ 
ದೊಂದಗ್ಗಳಿಕೆ (ಕುವ್ಯಾಆ. ೧-೧೫). ೨. ಸಾಮರ್ಥ್ಯ; ಕಸುವು: 
ವಿರಾಟನು . . . ವೃದ್ಧನಾದರೂ ಪ್ರಾಯದವನ ಹಾಗೆ ಅಗ್ಗಳಿಕೆಯಿಂದ 
ಯುದ್ಧಕ್ಕೆ ನಿಂತನು (ಕೃವಾಎ. ೬೦). ಅಗ್ಗಳಿಕೆ : ೧. ರಾಜಸೂಯಮನಿಂ 
ದಗ್ಗಳದಗ್ಗಳಿಕ್ಕೆಯ ಮಖಂ ತಾನೆಂಬಿನಂ (ಪಂಪಭಾ. ೬-೬೬); ಬೆಲೆಯಿಲ್ಲಿಂ 
ಬಿನಿತಗ್ಗಳಿಕ್ಕೆಯ ಮಹಾರತ್ನಂಗಳ್‌: (ಜೀವಸಂ. ೧೯೭-೩೦). 
[ಅಗ್ಗಳ್ಳ (ಆ ಅಗ್ಗಲ) + -ಇಕೆ. ॥ ತೆಲು. ಅಗ್ಗಲಿಕ] 
ಅಗ್ಗಳಿಕೆನಡೆ. (ಕ್ರಿ). ಅತಿಶಯವಾಗು; ಶ್ರೇಷ್ಠತೆಯನ್ನು ಹೊಂದು : 
ಆರ್‌ ಪಡೆವನ್ನರ್‌ ತನ್ನನೆಂಬಗ್ಗಳಿಕೆವಡೆದು (ಪಂರಾಮಾ.೧-೪೨); ಉಳುಹಿ 
ಬಿಡುವನೆ ಸಮರಮುಖದಲಿ ಮಲೆತನಾದರೆ ಕರ್ಣನೇನಗ್ಗಳಿಕೆವಡೆದನೊ 
ಶಿವಶಿವಾ (ಕುವ್ಯಾಕ. ೧೬-೧೪); ಇಳೆಗಗ್ಗಳಿಕೆವಡೆದ ಪಟ್ಟಣದ ಲಗ್ಗೆ 
ಯೊಳಗೇಆದರು ತುರುಕರು (ಕಂನವಿ. ೧೪-೨೪). (ಅಗ್ಗಳಿಕೆ * ಪಡೆ] 
ಅಗ್ಗ ಳಿಕ್ಕೆ "ಅಗ್ಗಳಿಕೆ? ನೋ. 
ಅಗ್ಗ ಸು "ಅಗ್ಗ ಲಿಸು' ನೋ. 
ಅಗ್ಗೆಳೆ (ನಾ)... ೧. ಅಧಿಕ್ಯ; ಶ್ರೇಷ್ಠತೆ: “ಉಬ್ಬರಂ ಅಗ್ಗಳಂ ಆಗ್ಗಳೆ 
ನೆಜ್‌ ... ಪೆರ್ಚುಗೆ ಈ ೧೯ ಅತಿಶಯಂ? (ಕಶಸಾ. ೧೨-೨೩೪) ; ಪೊಡವಿ 
ಯೊಳೆನ್ನನಗ್ಗಳೆಯ ಕನಿಮಂಗನೆನಿಸುವುದು (ಮ ೦ ಗ ರಾ. ೧೫೮-೭೫). 
(ಗು). ೨. ಆಧಿಕ್ಯುವುಳ್ಳ ; ಅಧಿಕ ; ಶ್ರೇಷ್ಠ : ವಿಜಯ ವಿಠಲರೇಯನ 
ಶರಣರೊಳಗಗ್ಗಳೆಯಾದ ಭೀಮಸೇನನ ಚರಣ (ವಿದಾ ಕೃ. ೨೭-೩). 
"ಅಗ್ಗಳೆಯ' ಷರಾ. .[ಅಗ್ಗಳ್ಳ (ಆ ಅಗ್ಗಲ) *-ಎ್ಯ 1 
ಅಗ್ಗಳ್ಳೆ (ನಾ). ಅಧಿಕಳು; ಶ್ರೇಷ್ಠಳು: ಸರಮಪಾವನಚರಿತೆ ಪಾರ್ವತಿ 
» * ಸುರರೊಳಗಗ್ಗಳೆ ನೀನೆಯಾದರಾಲಿಪುದು ಶ್ರೀಕರಶುಭೋದಯಂ 
ಗಳಂ (ವೆಂಕಾರಾ. ೫-೧-೪). "ಅಗ್ಗಡೆ? ಪರಾ. 
[ಅಗ್ಗಳ್ಳ (ಆ ಅಗ್ಗಲ) * ಎ) 
ಅಗ್ಗಳ್ಕೆ "ಅಗ್ಗಾಯಿಲೆ' ನೋ. 
ಅಗ್ಗ ಳಿಯ, ಅಗ್ಗತಿಯ (ನಾ). ೧. ಶ್ರೇಷ್ಠ : ಲಿಂಗವನಜಕಿದನಾಗಿ ಗುರು 
ನೆಂಬುದ ಬಲ್ಲ ಪ್ರಸಾದನನಣಕಿದನಾಗಿ 'ಓಂಗಮನೆಂಬುದ ಬಲ್ಲ. 
ಇಂತೀ ಅಗ್ಗಳೆಯಂಗೆ ಜಗದ ನುಗ್ಗುಗಳು ಸರಿಯೆಂದರೆ ಸಿಗ್ಗಾ ಗಪ್ಪರ 
(ಮೊ €ಳಿ-ಮಾ. ೧೬೫-೬೧೭) ; - ಅಲಘುಮುನಿ ಮಾತಂಗನೆಂಬಗ್ಗಳೆಯ 
ನುದ್ಭವಿಸಿದನು (ಬಸಪು. ೫೭-೭೨) ; ರಾಯರೊಳಗಗ್ಗಳೆಯನಹ ಕೌಂತೇ 
ಯನಿಗೆ (ನಳಡ. ೧-೬). ೨, ಶೂರ: “ಅಗ್ಗಳೆಯನೆನಲ್‌ ಬಲ್ಲಿದಂ” 
(ಭಾರನಿ. ೧೭) ; ನಿಲಿಸಿದಂ ನಾಡೆ ಪದ್ಮಾಯತವ್ಯೂಹಮಂ ದಳದೊಳಗ್ಗಳೆ 
ಯರೆಸಳೆಸಳಾಗೆ ದನುಜಕುಲತಿಲಕನನುಜರ್‌ ಕೇಸರಂಗಳಾಗಲ್‌ (ಚಿಬಪು. 
೩೮-೩೨). ಅಗ್ಗಡೆಯ : ೨. ಕ್ರೋಧದಲಿ ಪೊಡೆದರಾ ರಾಮಾಚ್ಯುತರ 


20 


25 


35 


40 


45 


ಅಗಾ ಯಿತಿ 
a 


ನಗ್ಗಡಿಯ ಸಾತ್ಯಕಿ ಗಾಂಧಿನೀಸುತ ಕಡು ದುರುಳನನಿರುದ್ಧ ಮೊದಲಾದ 
ವರು dd i ೧೧-೩೬-೨೫). [ಅಗ್ಗಳ್ಳೆ * ೨ ೨೮) 
ಅಗ್ಗಳೆಯತನ (ನಾ). ಅಗ್ಗಳಿಕೆ, ಹೆಚ್ಚುಗಾರಿಕೆ; ಮಹಿಮೆ : ಭಕ್ತರ 
ಪಾವನವ ಮಾಡಲಿಕೆ ತಾನೆ ಕುಣುಹುವಿಡಿದಗ್ಗಳೆಯತನದಲಿ ನಡೆದಂ 
(ಪ್ರಭುಲೀ. ೧೧-೩೭) ; ಇದಜಗ್ಗಳೆಯತನವನಾರ್‌ ಪೇಳ್ದಪರ್‌ (ಚೆಬಪು. 
೨೮-೧೦). [ಆಗ್ಗಳೆಯ + -ತನ] 
ಅಗ್ಗ ಲಕ್ಕಿ, ಅಗಣ್ಣಿ, ಅಗರಿ, ಅಗಳಿ, ಅಗಲಸ್ಕಿ, ಅಗಿಣ್ಮಿ, ಅಗುಣಿ, 
ಅಗುಳಿ, ಅಗುಲ (ನಾ). ೧. ಮುಚ್ಚಿದ ಕದವನ್ನು ತೆರೆಯಲಾಗ 
ದಂತೆ ತಡೆಯುವ ಅಡ್ಡ ಮರ; ತಾಳು; ತಡೆಗೂಟ; ಲಾಳವಿಂಡಿಗೆ: 
ಕಾಯ್ವರ ಜವಂ ಪ್ರತಿಬಲದಗ್ಗಲಟಕಿ (ಎಕ. 2೦, ಚಿತ್ರದು. ೨೬-೨; 946) 
£ಪ್ರತಿಬಲದ ಆಗ್ಗಟಕಿ- ಶತ್ರುಸೈನ್ಯವನ್ನು ತಡೆಯುವವನು;, ಅಗೆಣಿ, : 
೧. (ಕಿ). ಅಗರಿ : ೧. ಅಗರೀಗೂಟ ಗು ಬಿದ್ರು. ೪). ಅಗಳಿ: 
೧. ಅಟ್ಟಿವೆಂದ್ಹತ್ತಿ ಅಗಳಿಯ ಮೇಲೆ ಇಟ್ಟಳು ಸಾದೆಂದು ಸಗಣಿಯನು 
(ಪುರಂದ. ೧-೧೧೧-೮). ಅಗಣಕಶ್ಶಿ : ೨, ತಮಟಿಯನ್ನು ಬಡಿಯುವ 
ಕೋಲು : ೧, ೨. “ಆವುಜದ ಮುಟ್ಟನೊಳ್‌ ಲಾಳವಿಂಡಿಗೆಯೊಳಂ ಬಲ್ಲ 
ರಿಂದಗಆಿಯಕ್ಕುಂ” (ಸಂಜೀವ. ೧೩). ಅಗಿಣೈ : ೧. ಅರ್ಗಲೇವ- 
ಅಗಿ £ಗು?3 ಣಿಯೋಪಾದಿಯಲ್ಲಿ (ಬಾಹಟೀ. ೨-೩). ಆಗುಣಿ: ೧. ನಿತ್ಯ 
ನಡುಮನೆಯ ಒಳಅಗುಣಿಯನ್ನು ಹಾಕುತ್ತಿರಲಿಲ್ಲ (ಕಾವೆ «ರಿ. ೧೭೦). 
ಅಗುಳಿ : ೧. ಅವರು ತಿಮಿರಾಸ್ತ್ರ ದಲಿ ಕೆತ್ತರು ಭುವನನಯನದ ಕದವ 
ನಾಗಳೆ ರವಿಯ ಶರದಲಿ ಮುಲಿವನ ಗುಳಿಯನು (ಕುವ್ಯಾಅ. ೧೨-೪೩) ; 
ಅಬ್ಬರವೇನೆನುತ ನಭದಗುಳೆ£ಳಿ]ಯು 'ತೆಗೆಯೆ (ವಿದಾ ಕೃ. ೭೫-೫); 
ಬಾಗಿಲನ್ನು ಬಂಧಿಸಿ ಆಗುಳಿಯನ್ನು ಭದ್ರ ಪಡಿಸಿದನು (ರೂರಾಣಿ. ೪೭). 
ಅಗುಲಕಿ: ೧. "ಅರ್ಗಳಃ, ಪರಿಘಃ- ಈ ೨ ಅಗುಲಿಕಿ? (ಹಲಾಯು. 
೫೦-೧೪೫) ; 4 ಕ್ಷಳಂಗಳ್ಳೆ ಜಯಾದೇಶಂ-ಅರ್ಗಳಂ ೨ ಅಗುಟ ” (ಶಮದ. 
೨೧ ವೃತ್ತಿ, ಪ್ರಯೋ); “ತಾಳಗುಟಕಿಯೆನ್ನಲರ್ಗಳಮಕ್ಕುಂ (ಕವಿಕಂ. 
೧೪೮). ೩. (ಬಾಗಿಲನ್ನು ಮುಚ್ಚುವ) ಕದ; ಕವಾಟ: “ದ್ವಾರಾರ್ಗಳ 
ಮದು ಪರಿಘಂ ದ್ವಾರಪಿಧಾನಂ ಕವಾಟಮಗುಲಕಿಯೆನಿಕ್ಳುಂ?(ವಸ್ತು ಕೋ. 
೪೭-೧೨). (ಸಂ. ಅರ್ಗಲ] 
ಅಗ್ಗಣಕ್ಕಿ (ನಾ). ಆಧಿಕೃ; ಅತಿಶಯ : ಸುಟ್‌ವ ತುರಂಗವಾಹಳಿಯ 
ಪೂವಲಿಯೊಳ್‌ ಪೊರೆದಂಕದಾನೆಯಗ್ಗಟಿಕಿಯ ಮದಾಂಬುಕರ್ದಮದೊ 
ಳರ್ದು (ಅನಂಪು. ೩-೧೬). ಓ ಇದು "ಅಗ್ಗಳ್ಳೆ' ಎಂಬ ಶಬ್ದದ 
ಅಪಲಿಖಿತವಾಗಿರಬಹುದು. (- ಅಗ್ಗಳ್ಳಿ] 
ಅಗ್ಗೆಟಕಿಕೆ (ನಾ). ಎ ಅಗ್ಗಟಕ್ಯಿ: ೧. “ಅಗ್ಗಟಕಿಕೆಯೆಂದು ಲಾಳವಿಂಡಿಗೆ 
ಯುಂ ಆವುಜದ ಮುಟ್ಟುಮಕ್ಕುಂ” (ಶಮದ. ಪರಿ. ೧). [ಸಂ. ಅರ್ಗಲಿಕಾ] 
ಅಗ್ನಾಡ್ಮಿ, ಅಗ್ಗಾಳಿ (ನಾ). ಲಜ್ಜೆಗೆಟ್ಟ ಕೀಳು ಹೆಂಗಸು (ಸ್ಕಾಂಡರ್‌). 
ಅಗ್ಲಾಳಿ (ಸ್ಕಾಂಡರ್‌). [ಆ ಅಗ್ಗಾಯಿಲೆ] 
ಅಗ್ಲಾಡ್ಕಿ (ನಾ). (ಉಕ) ಹೊಗೆಬಂಡಿ : ಸ್ಟೇಷನ್ನಿನಲ್ಲಿ ನಾವು ಅತ್ತಿತ್ತ 
ಆಲೆಯುತ್ತಿರುವಾಗಲೇ ಅಗ್ಗಾಡಿ ಬಂತು (ರೂಢಿ). 
[4 ಮರಾ. 'ಅಗ್ಗಾಡೀ) 
ಅಗ್ಗಾ ಡಿಕಾರ (ನಾ). ೧. ಗಾರುಡಿಗ; ಯಕ್ಷಿಣಿ ಮಾಡುವವನು. 
(ಸ್ಕಾ ಎಡರ್‌). ೨. ವಂಚಕ ; ಮೋಸಗಾರ (ಸ್ಕಾಂಡರ್‌). 
[? + -ಕಾರ (ಆ -ಕಾಜ)) 
ಅಗ್ಲಾಯಿತಿ (ನಾ). -ಅಗ್ಲಾಯಿಲೆ೧. ಅಗ್ಗಾಯಿ[ಸಾಕಾಂ. ಯ]ತಿಯಪ್ಪ 
ಸೂಳೆಗಂ ಕುಡಲಿಲ್ಲದೆ ಬಡಬೊಜಂಗಂ ಪಟ್‌ದು ಸಾಮಾನ್ಯದ ಭೇದವಾರಿ 
ಗಳಂ ಪೊಗಟ್ಟಿಂತೆ (ಧರ್ಮಾಮೃ. ೮-೭). ಔ ಇದು "ಅಗ್ಲಾಯಿಲೆ ಕ 
ಎಂಬ ಶಬ್ಧದ ಅಪಲಿಖಿತವಾಗಿರಬಹುದು. [ಆ ಅಗ್ಗಾಯಿಲೆ ?] 


&ಣ್ಣಾಯಿಲೆ 


ಅಗ್ಗಾಯಿಲೆ, ಅಗ್ಗಖುಲೆ, ಅಗ್ಗಳ್ಳೆ (ನಾ). ೧. ಹೆಚ್ಚು ಹಣವನ್ನು | 


ತೆಗೆದುಕೊಳ್ಳುವ ವೇಶ್ಯೆ. ೨.. 'ಬೆಲೆವೆಣ್ಣು; ; ಸೊಳೆ: ತನ್ನಾ ಣ್ಮಂ ಕರ, 


ಮರಿಯಳಪ್ಪಗ್ಗಾಯಿಲೆಯಂ ನೋಡುತ್ತ I ಬಲ ನಿದಾ| 
ಕೆಯ ಮನೆಗೆ ಕಾದಲ್‌ ಬಂದಾಗಳ್‌ (ಚಂರ. ೩-೫೦ ವ); ಸಗ್ಗದಗ್ಗಾ 
ಯಿಲೆಯರರಸನಂ ಮೆಚ್ಚಿಸಲ್ಯಾರ್ತು ಕೊಂಡೊಯ್ದರ್‌(ಪುಸ್ಪಪು.೧೩-೯೨); 
ಅರ್ಫವತೀಂ ಎ ಅಗ್ಭಾಯಿಲೆಯಂ ; ಅರ್ಥವತೀಷು ಎ ಅಗ್ಗಾಯಿಲೆಯ 
ರೊಳ್‌ (ನೀತಿವಾ, ೨೩-೪೯). ಅಗ್ಗಯಿಲೆ : ೧. ಬಚ್ಚರ ದೂಸಿಗರ 
ನಿಯೋಗಿಗಳ ಅಗ್ಗಯಿಲೆಯರಪ್ಪ [ಪಾಠಾಂ. ಅಗ್ಗಳಮಪ್ಪ, ಅಗ್ಗಯಿಮ 
ಯರಪ್ಪ]`ಸೂಳೆಯರಸಾಮಂತರ ಕಸವರಂಗಳೆಲ್ಲಮಂ ಕಳ್ಳು (ನಡ್ಡಾರಾ. 


೧೨೩-೫). ಅಗ್ಗಳ್ಳೆ : ೧. ಒಂದು ದಿನಂ ನೀಂ ತಳ್ವಿದೊಡಂದಸುವಿಂ | 


.ಗುಪಟಳಂ ಮನಃಪ್ರಿಯ ಕೇಳೇನೆಂದಲ್‌ಯೆನೆನಗೆ ನಿಕ್ಕುವಮೆಂದಣಕಿಸಿ 
 ಧನಮನುಗಿವಳಗ್ಗಳೆ ಧರೆಯೊಳ್‌ (ಉದ್ಭಟ. ೧೦-೬೫): 
[ಅಗ್ಲ್ಯ* -ಆಯಿಲ+ -ಎ] 
ಅಗ್ಗಾರ (ನಾ). ದುರ್ಗಮವಾದ ಪ್ರದೇಶ (?): “ಈ ಅಗ್ಗಾರದ ದಾರಿ 
ಯಲ್ಲಿ ದೊಡ್ಡವರೂ ಕೂಡ ಒಬ್ಬರೇ ಹೋಗಲಾರರು, `ನೀನು ಸಣ್ಣವನು. 
ಇಂಥಾ ಸಾಹಸವನ್ನು ಏಕೆ ಮಾಡುವೆ? ಎಂದು ಕೇಳಿದನು.( ಶೇರಶ. ೮). 
"ಅಗ್ಗಡ' `ಫರಾ. (?] 
ಅಗ್ಗಾಳಿ "ಅಗ್ಗಾಡ್ಕಿ' ನೋ. 
ಅಗ್ಗಾ ಳು (ನಾ). ಕೀಳು ಮನುಷ್ಯ; ತುಚ್ಛ ಸೈನಾದವನು (ಕ). 
"(ಅಗ್ಗ + ಆಳ್ಳು (ಆ ಆಳ್ಕ್‌)) 
ಅಗ್ಲಿ, ಹ. (ನಾ). ಅಗ್ಲಿ; ಬೆಂಕಿ; ಉರಿ; ಕಿಚ್ಚು : “ನತ್ವಕ್ಕೆ ಗತ್ವಂ- 
ಆಗ್ನಿ ಎ ಆಗ್ಗಿ? (ಶಮದ. ೨೬೬ ಪ್ರಯೋ) ; * ಅಗ್ಗಿಯಗ್ನಿ ಯೊಳ್‌ ತಳೆ 
ದಿರ್ಕುಂ” (ಕರ್ಣಾನಿ. ೪೬}, “ಅಗ್ಲಿಯು ಫೊಗೆವಟಯಿಗೆಯವನು ಹಗ್ಗಿ 
*ರ್ಚು?' (ಕನಿಕಂ, ೩೪); ನಿರ್ಮಿಸಿದಳದ್ಳುತಮಾಗಿರಲಗ್ಗಿ ಕೊಂಡಮಂ 
(ನೇಮಿಪು. ೭-೧೯) ; ವಿರಹವೇದನೆಯಾಜ್ಯಂಬೊಯ್ದಗ್ಗಿಯ ತೆಜನಾಯ್ತು 
(ಜಯಕಾ. ೪-೪೦). ಹಗ್ಗಿ : * ತ್ರಕ್ಕೆ ಹತ್ವಂ : ಅಗ್ನಿ-ಹಗ್ಗಿ ? (ಶಮದ. 
೨೬೯ಪ ಪ್ರಯೋ) **ಹಗ್ಗಿ ಯೆಕಿದೆಗಿ ೈನಾಮಂ ಜ್‌ ರ್ಟ ೪೭) ; ಇರುಳಾಗೆ 
ಹುಳ್ಳಿ ಹೊಆಕಿಯಂ ತಂದು ಮುಂಜಿ ಹಗ್ಗಿ ಯನೊಟ್ಟ ಬೆಳಗನೆತ್ತುತ್ತಂದು 
(ಕಾಂ ೪೬-೬); ಹರನ ಹಣೆಗಣ್ಣ ಹಗ್ಗಿಯ ಜು ಹಗೆಗೊಂಬಂದದಿಂ 
ಇಂದೆನ್ನ ಹಗೆಗೊಂಡೆ (ಹ ಚ ಕಾ. ೮-೯); ನಾಲ್ಕು ದಿಕ್ಕಿನಲಿಕ್ಕಿದ ಕಿಚ್ಚು 
ವೆಗ್ಗ ಗಣ ನ ಹಗ್ಗಿಯೊಲು ಬಗೆಯಂ ಮಾಡೆ BR ಣ್ಯಾ ಸ್ರ. “೩೫ ವ); 
ಕದಿರೇಜರಿದ ಕಂಜಾತಪ್ರಿ ಯನಂ ಪದೆದೀಕ್ಷಿಸುವಿನಕಾಂತದ ಕಲ್ಲೊಳಗುದ 
ಯಿಸ ಹಗ್ಗಿಯನೊಲ್‌ ( (ಜಯಕಾ. ೨-೬೭). [ಸಂ. ಅಗ್ನಿ] 
ಅಗ್ಲಿ (ನಾ). ಒಂದು ಅಡ್ಡಹೆಸರು; ಉಪನಾಮ; "ಅಗ್ನಿಹೋತ್ರಿ? 
ಶಬ್ದದ ಸಂಕ್ಷಿಪ್ತ ರೂಪ (?)  ತೆಂಕಲು ವಿಷ್ಣುಅಗ್ಗಿ ಹರಿಹರ ಪಂಡೆಯ 
ಬಾಳಿಂದ ಬಡಗಲು ಪಡುವಲು. ಗಂಗಾಧರಅಗ್ಗಿಯ ಬೆಟ್ಟಿನ ಪಡುವಣ 
ಬಾಗಿಲ. ಗದ್ದೆಯಿಂದ (ಸೌಔಇ. 13-11, ೪೨೬-೧೬; 1402). 
[ಸಂ. ಆಗ್ನಿ- ?) 
ಅಗ್ಲಿಕೊಂಡ, ಅಗ್ಲಿಗೊಂಡ (ನಾ). ಕೆಂಡದಿಂದ ಕೂಡಿದ ಗುಂಡಿ; 


ಅಗ್ನಿಕುಂಡ : ವಿರೋಧಿಯ ಬರ್ಪ ಬಟ್ಟಿ ಯೊಳ್‌ ಮೊ €ಹದಿನೆಯ್ದೆ (40 


ನಿರ್ಮಿಸಿದಳದ್ಳುತಮಾಗಿರಲಗ್ಗಿ ಕೊಂಡನುಂ. (ನೇಮಿಪು. ೭-೧೯). ಅಗ್ಲಿ 
ಗೊಂಡ; ಅಗ್ಗಿಗೊಂಡದೊಳ್‌ ಪೊತ್ತುವ ನಲುನೆಯ್ಯ ನೆಲ್ಲರಳ ಬಲಿ 
ಗೂಟ, ಸಿರಿಕಂಡ ಸೆಕ್ಕೆಯ ಸವುದೆಯ ಕಮರಿಂ ಪೊರೆದೆಲ್ಲೆಡೆಯೊಳೆತ್ತಂ 
ಪಳಂಚಲೆವೆಲರಿಂ (at ೬೪-೩). (ಸಂ. ಅಗ್ನಿಕುಂಡ) 


ಆಗ್ಗಿಗೆ (ನಾ). ೧. ಮುಂದಾಳು; ಅಗ್ರಗಣ್ಯ: 


ಮಾತಿನಲಗ್ಗಿಗನು ಶಿಶುಪಾಲ (ಸಂಭಸ. ೩೦-೨೧). ಔ ಈ ಪ್ರಯೋಗ | 


೮೪ ಆಗ್ಲಿ ಸ್ಟೆಗೆ 


5 


ದಲ್ಲಿ “ಮಾತಿನ ಲಗ್ಗಿಗನು ...” ಎಂದು 'ಬಿಡಿಸುವುದೂ ಸಾಧ್ಯ. 
೨. ದೊರಿ: “ಅರಸು? (ಚತುನಿ. ಕಿ. ೧-೫). [ಸಂ. ಅಗ್ರಗ]- 
ಅಗ್ಲಿಗಣ್ಣು (ನಾ). ಉರಿಗಣ್ಣು; ಕೆಂಡಗಣ್ಣು: ಹರನ ಹಣೆಯ ಅಶ್ಲಿ 
ಗಣ್ಣು .ಭೇದಿಸಬಾರದಿರವಿನಂತೆಸೆವ ವಾಹಿನಿಯ (ನೇವಿಸಂ. ೨೮-೧೨೪). 
[ಅಗ್ಗಿ * ಕಣ್ಣು (£ ಕಣ್‌)] 
ಆಗ್ಲಿ ಗೊಂಡ "ಅಗ್ಲಿ ಕೊಂಡ? ನೋ. 
ಅಗ್ಲಿ ಟಿ "ಅಗ್ಲಿಷ್ಟಗೆ' ನೋ. 
ಅಗ್ಲಿಟಕೆ "ಅಗ್ಲಿಷ್ಟಗೆ' ನೋ. 
ಅಗ್ಲಿಟಗೆ "ಅಗ್ಗಿಷ್ಟಗೆ' ನೋ. 
101 ಅಗ್ಗಿಟ್ಟಿಕೆ "ಅಗ್ಲಿಷ್ಟಗೆ' ನೋ. 
ಅಗ್ಲಿಣಿ "ಅರ್ಫವಾಣಿ' ನೋ. 
| ಅಗ್ಲಿಣಿಮಂಕಿ[ಕೆ]ಣಿ (ನಾ). “ನೀರನ್ನು ತರಲು ಎತ್ತಿನ ಮೇಲೆ 
ಇಡುವ ನಾಲ್ಕು ಪಾತ್ರೆಗಳು  (ಅನಂನಾ. ೧೨). 
[ಆಗ್ಗಿಣಿ (ಆ ಆಳ) + ಮಂಕಣಿ] 
[15] ಅಗ್ಲಿ ಮುಸುಡ (ನಾ). - ಅಗ್ನಿ ಮೊಗ :' ಸುಮನಂಗಳತಿವೃ ಸ್ಟ್ರಿಯ ಅಗ್ಗಿ 
ಮುಸುಡರ್‌ ಮೇಲೆ ಸಿಂಪಿಸಲ್‌' (ಪರಶು. ೧೯-೬)- 
[ಅಗ್ಲಿ, * ಮುಸುಡು + -ಅ,] 
ಅಗ್ಲಿ ಮೊಗ (ನಾ). ಅಗ್ನಿಯೇ ಮುಖವಾಗಿ ಉಳ್ಳವನು; ಅಗ್ನಿಯ 
ಮೂಲಕ ಹವಿಸ್ಸನ್ನು ಸ್ಹೀಕರಿಸುವವನು; ದೇವತೆ: “ಆಗ್ಗಿಮೊಗದನ 
ರಮರ್ದುಣಿಗಳ್‌ ? (ಶಬ್ದಮಂ.೯); ಪಯೋಷ್ಟೀನದಿಯ. ಕೊಲಡೊಳಗ್ಗಿ 
ಮೊಗರ್ಗೆ ಬಾಣಸುಗೈದು (ರಾಮಾಶ್ವ. ೬೪-೨). (ಸಂ. ಆಗ್ನಿಮುಖ] 
ಅಗ್ಲಿಲ್‌ (ನಾ). ಒಂದು ಜಾತಿಯ ಗಿಡ : ಪಡುವಲ್ಲಗ್ಗಿಲ ಮೆಳೆ ಅಲ್ಲಿ 
ತ್ರಿಕೂಟಿದ ಮೂಜುಕಲ್ಲು ಅಲ್ಲಿಂ ಬಡಗ ಬೆಲಪುತ್ತಿನ ಸುಣ್ಣದ ಕಲ್ಲಕುಪ್ಪೆ 
(ಸೌಇಇ. 21 -1, ೧೧೬೧೨೭ ; 1075). [7] 
ಅಗ್ಗಿವಳೆದೆಣ್ನೆ (ನಾ). (- ಅಗ್ಲಿ ಬಳೆದ-ಎಣ್ಣೆ).:ಉರಿ ಸುತ್ತಿಕೊಂಡಿ 
ರುವ ಎಣ್ಣೆ ; ಉರಿಯುತ್ತಿರುವ ಎಣ್ಣೆ: “ ಉರಿಯೆಣ್ಣೆಯಗ್ಗಿ ವಳೆದೆಣ್ಣೆ 
ಯೆಂದಕ್ಕು? ತ್ತ (ಕಬ್ಬ ಕೈ. ೭೬); ಬಳೆದು ನಿಷಾಗ್ನಿ ಯಗ್ಗಿ ವಳೆದೆಣ್ಣೆ ಯೊಳಿಟು ರಿ 
ವಗ್ಗಿ ಹ ನೀರೊಳಗುರಬೇಟಕ . , ಕೆಳರ್ದಾಸುರಕ್ಕು ಗುಟ್ಟ ವಾರಿ 
ವೊಲಿರ್ದುದು ಕಾಳಿಯ ಹ್ರದಂ (ed «. ೮-೪೮). “ಕಂ ಇದು “ಶಬ್ದ 
`ಮಣಿದರ್ಪಣ'ದ ಪ ಕ್ರಯೋಗಸಾರದಲ್ಲಿ ಉಗ್ಗಿವಳದೆಣ್ಣೆ, ಉರ್ಗಿ 
ವಳದೆಣ್ಣೆ, ಉರ್ಗಿವಳಜಿಣ್ಣೆ ಎಂಬ ರೂಪಗಳಲ್ಲಿ ದೊರೆಯುತ್ತದೆ. 
[ಅಗ್ಲಿ * ಬಳ್ಳೆ * ಎಣ್ಣೆ. `ಓ ಬಳ್ಳೆ ಎ ಸುತ್ತು. "ಬಳೆಸು ಪರಾ. 
ತಮಿ. ವಳ್ಳೆ - ಸುತ್ತುಗಟ್ಟು] 
ಅಗ್ಲಿವೆಗಡು (ನಾ): ಬೆಂಕಿಯ ಭಯ: ತಡುಕಿನ ಮರದ ಮುಜಗಣ್ಮೊ 
ಳೊಗೆದ ಪಗಿನೊಳಗ್ಗಿವೆಗಡಿಂ ಕಾಲ್ದೊಡರ್ದು ಮಿಡುಕಿ ಕೆಳವಳಿಪ ಕಳ 
ವಿಂಕ ಸಂಕುಳಂಗಳುಂ (ಚಂದ್ರಪು. ೫-೬೫ ವ). [ಅಗ್ಲ್ಟಿ* ಬೆಗಡ್ಕು] 
ಅಗ್ಲಿಷ್ಟಕೆ "ಅಗ್ಗಿಷ್ಟಗೆ' ನೋ. 
ಅಗ್ಗಿಷ್ಟಗೆ, ಅಗ್ಲಿಟ, ಅಗ್ಗ ಓಕೆ, ೩... ಅಗ್ಗಿಟ್ಟಕೆ, ಅಗ್ಗಿಷ್ಟಕೆ, 
ಅಗ್ಲಿಪ್ಟಿ, ಅಗ್ಗಿಶ್ಟಿಕೆ, ಅಗ್ಗಿಶ್ಟಿಗೆ, ಅಗ್ನಿಷ್ಟಗೆ, ಅಗ್ನಿಷ್ಕಗೆ (ನಾ). 
೧. ಕೆಂಡವನ್ನು ಇಟ್ಟು ಕಾಯಿಸುವ” ಮುಖ್ಯವಾಗಿ ಸ್ಥ ಸ್ನ ಮ 
ಸ್ಥಳಕ್ಕೆ ಸ ವ ಒಲೆ; `ಕುಂಪಟ; ಕುಮ ಟಿ: 
ಪಡೆಯಂ ಅಗಿ ಷ್ಟ ಗೆಯುಂಆಜವx೫x ಯುಂ ಮ 
ಆ೦-೮, 767). ಗಟ: ಅರಲಸರಲ ಸೊನ್ನಾರಂ ಸಲಪೂ ಪರಕಲಿಸಿದ 
ಪಾಸೆಂಬಗ್ಗಿ ಟಿದೊಳಗಿರಿಸಿ (ಜಯ ಕಾ. ೮-೪೭). ಅಗ್ಲಿ ಬಿಕೆ: ಮಿಸುಗು 
ವೀಯಗ್ಗಿಟಕೆಯೊಳು. ಎನ್ನ ನಿನ್ನ ಓಲೆಯ ಬರೆದು ಹಾಕಲಾಗಿ (ಪ್ರ 
೭-೬೦); ಅಗುರು ದಶಾಂಗ ಗು ಗ್ಲುಳಾದಿಗಳ ಬೆಳ್ಳಿ ಯಗಿ WN 


25; 


33 


೧ 


ಅಗ್ಸಿಸ್ಟಿ 


ಪೋಷಿಸುವ ಊದುವ (ಜಿಟ್ಟಅ. ೮೨-೧೯). ಅಗ್ಲಿಟಿಗೆ (ನಾಚರಾ. ಕಿ). | 
ಅಗ್ಲಿ ಟ್ಟಿಕೆ : ೨. ಹೋಮಕುಂಡ: ನಾಲ್ಮೊ ಗೆನಗ್ಗಿ ಟ ತೆಗ) 


ಒಳ್ಳೆ "ಯು ಮುದ್ದು ಗುವರಿ (ರಾಮಾಶ್ವ. ೮೮-೫). "ಅಗಿ ಪ್ರಕೆ:೧. (ಕ). 
ey ಸ್ಕಿ: ೧. (೪). ಅಗ್ಗಿಷ್ಟಿಕೆ: ೧. (ಗುನಿಮೊಳ್ರಿ. ಲಗಿ ಸ್ಟಿಗೆ: ೧. 
ಅಕ್ಕ ಅಗ್ಗಿಷ್ಟಿಗೆ ಕಾಸಿಕೊಳ್ಳುತ್ತ. ಗು ಳು (ವೈನಿ.೨೨೩). 'ಿನ್ನಿಷ್ಟಗೆ: 
೧: "ಅಗ್ನಿ ಷ್ಟ ಸಯ ಬ್ರಾಹ್ಮಣಂಗೆ ಗದ್ಯಾಣನೆರಡು ಅನು ಗದ್ಯಾಣಂ ಮೂ; 
ವತ್ತು ೫ 8-1, ೧೬೭೫-೨೪, 1107). ಆಗ್ನಿ ಸ್ಮಗೆ: ಅಗ್ನಿಸ್ಕಗೆಯುಂ 
ಮಠೆಮುಮಂ ರಕ್ಷಿ[ಸಿ)ದರ್ಗ್ಗೆ ಅನ್ತ ಪುಣ್ಯ ಸ vi, ಶಿಕಾರಿ. ೭೪-೨೬ ; 
1010) ; ಹೊಥ್ಫಕೆ ಅಗ್ನಿಷ್ಮಗೆಯ ಮಠದಲ್ಲಿ ನಾಲ್ಕು ಘಳಿಗೆ ಸ್ತುತಿಯ 
ಹೇಳುವರು (ಎಕ. XU, ಕಃ ೨-೭೨ , ; 1261). 
ಅಗ್ನಿ ಷ್ಟಿ “ಅಗ್ಲಿಷ್ಟಗೆ' ನೋ. 
ಅಗ್ಗಿಷ್ಟಿಕೆ "ಅಗ್ಲಿಷ್ಟಗೆ' ನೋ. 
ಅಗ್ನಿಸ್ಟಿಗೆ "ಅಗ್ಲಿಷ್ಟಗೆ' ನೋ.. 
ಅಗ್ಲಿಸ್ಕು "ಅಟ್ಲಾಸು? ನೋ. 
ಅಗ್ಗಿಸ್ಸು (ಕ್ರಿ). ೧. ಶ್ರೇಷ್ಠ ನನ್ನಾಗಿ. ಮಾಡು; ದೊಡ್ಡಸ್ತಿಕೆ ಕೊಡು; 
ಗೌರವಿಸು; ಹೆಚ್ಚುಮಾಡು; ಹೊಗಳು : -ಮನುಚರಿತಕ್ಕಳಂಕರಣ 
ವಾಯ್ತು ಚರಿತ್ರ-ದ ಪೆಂಪು.. * ಅಂಬರೇಚರೇಶನ ವಿಳಸತ್ಪರಾರ್ಥ 
ಗುಣಕೆಂ ಮಿಗಿಲಾಯ್ತು ಪರಾರ್ಥವೃತ್ತಿಯೆಂದನುಪಮರಗ್ಗಿಪರ್‌ ನೆಗಳ್ಜ 
ಸಾಯಣನಾಯಕೆನೆಂ ಗುಣಾತ್ಮನಂ (ಶಾಸಪ; ೪೯-೨೦ ; 1164) ; ಶಿಶುವ 
ನಿಂತೆಗ್ಗಿಸುವರೇ ಎಂದು ಕರಗುತಂ ಇರ್ಪಾಗಳಲ್ಲಿ (ಬಸರ. ೯-೪) ; ಜಾತಿ 
ನಾನೆಂದೆನ್ನನಗ್ಗಿಸಿ ಭೂತಳಾಧಿಪ ಸಾಕಿದನು -(ಕುವ್ಯಾಕ. ೧೩-೨೦). 
೨. ಹೆಚ್ಚಾಗು; ಹಿಗ್ಗು : ವಿದ್ಯಾಗಣಯೂಥನಂ ನೋಡಿ ಪುಳಕಿಸಿ ಮಜ್ಜ 
ನಕ್ಕೆಜಕೆದು ಮನಂಗೊಂಡು ನಾಡೆ ಅಗ್ಲಿಸುತ ವೀರಾಳಾಸಮಂ ಕೈಳೊಂಡು 
(ನಾಚಿರ. ೧೬೭-೧೩). ೩. ಮಾರು; ಅತಿಶಯವಾಗು : ಭೀರುಂಡನಿ 
ನಗ್ಗಿಕುಂ ಬಲದಿನಾ ಭೇರುಂಡನೆಂಬರ್‌ (ಕೊಲ್ಲಾಶಾ. ೧೫-೪೩ ; :1186). 
ಅಗ್ಗಿಸಿಕೊ ಇ ದೊಡ್ಡ ವನೆಂದು ಭಾವಿಸಿಕೊ; ಹೊಗಳಿಕೊ: 
ಏಸನಗ್ಗಿಸಿಕೊಂಬೆ ನಿನಗಿನ್ನೈಸು ಕೈದುಗಳಲ್ಲಿ ಕೃತವಭ್ಯಾಸವಾ ಕೈದುಗಳ 
ಬಾಯಿಗೆ ನಿನ್ನ: ಬೀಜುವೆನು (ಕುವ್ಯಾಕ. ೧೯-೪೦) ;- ತನ್ನೈನಗ್ಗಿಸಿಕೊಳಂತ 
ಮಾಡನು ವರ್ಣಿಗಳಿಗಾಶ್ರಮಿಗಳಿಗೆ ಬಹುಮಾನ್ಯರಿಗೆ ಮನ್ನಣೆಯ ನು 
(ನಿಭಾಗ. ೫-೧೧-೩೬). [ಅಗ್ಗ್ಯ* -ಇಸ್ಕು] 
ಅಗ್ಲು "ಅಟ್ಲು? ನೋ. 
ಅಗ್ವೆ ತ ಗು). ಜಯಿಸಲು ಅಸಾಧ್ಯನಾದ : 
ಇರಾ. .[ಸಂ. ಅಘಟತೆ 


“ಅಗ್ಭಟತವೀರ > 


ಅಗ್ಭ್ಯಟಿತವೀರ (ನಾ). ಜಯಿಸಲು ಅಸಾಧ್ಯನಾದ ವೀರ : ಅಚ್ಯುತನು 


ತಾ ನಿಮಿಷದಲಿ ಖಗರಾಜವಾಹನನಾಗಿ ನಡೆತಂದು ಅಮರಪತಿಗಗ್ಳಟತ ; 
ವೀರರೆ ಯಮನ ವಶವನು ಮಾಡಿ ತ್ರೈಜಗಕಮಿತನಾದನು. ವಿಷ್ಣು pe 
ದನು ದಿವಿಜಸಂತತಿಯ .(ನಿಭಾಗಃ.೧೧-೮-೪೦). [ಅಗ್ವಟಿತ + ವೀರ] 
ಅಗ್ವೇಣಿ "ಅರ್ಫವಾಣಿ? ನೋ. 
ಅಗ್ಭವಣಿ`"ಅರ್ಥವಾಣಿ' ನೋ. 


ಅಗ್ನಾಯಿ (ನಾ). ೧. ಅಗ್ನಿಯ ಹೆಂಡತಿ. ೨. ತ್ರೇತಾಯುಗ. [ಸೆಂ.] | 40: 


ಅಗ್ನಿ (ನಾ). ೧. ಬೆಂಕಿ; "ಅಚ್ಚು. ೨. ಬೆಂಕಿಯ ಅಧಿದೇವತೆ ; ಅಷ್ಟ 
ದಿಕ್ಬಾ ಲಕರಲ್ಲಿ ಒಬ್ಬ; ಆಗ್ನೇಯ ದಿಕ್ಕಿನ ಅಧಿಪತಿ. ೩. ಫಿ 
ವನ್ನು ಜೀರ್ಣಿಸುವ ಅಂತಶ್ಯಕ್ತಿ ; ಜಠರಾಗ್ನಿ. ೪. ಸಿತ್ತರಸ. 
೫. ಮೂರು ಎಂಬ ಸಂಖ್ಯೆಗೆ ಸಾಸ ಸಂಕೇತ. ಸ. ಚಿನ್ನ. ೭. ಚಿತ್ರ 
ಮೂಲ ಎಂಬ ಗಿಡ: 
(ಮಂಗರಾ. ೩೯-೨೬). ೮, ತುಗ್ಗಿಲು ಎಂಬ ಮರ: ಸಅಗ್ನಿಯೆನೆ ತುಗ್ಗಿ 


ಆ% 


"ಸಂ. ಅಗಿ ಸಕ (10 


“ಚಿತ್ರ ಮೂಲಂ ವ್ಯಾಳವಗ್ನಿ ಚಿತ್ರ ಕವಕ್ಕು ಸ 45 


ಅಗ್ನಿದಿವ್ಯ 


ಲಕ್ಕುಂ” (ಮಂಗರಾ. ೩೬-೧೮). ೯. ನಿಂಬೆ. 1೧0. [ಛಂದ] ಅಕ್ಷರ 
ಗಣಗಳಲ್ಲಿ ಒಂದು; ರಗಣ, (- ೮ -): “ಆದ್ಯಂತ ಗುರುವಿರಲಗ್ನಿ 
ಯಕ್ಕು” (ಮಂಗರಾ. ೧೦೭-೨೦). ೧೧. “ಕೇಸರ” (ಗುವಿಮೋ). (ಸಂ. 
ಅಗ್ಲಿ ಕಂಟಿಕೆ (ನಾ). ಅಗ್ನಿಯ ಮೂಲಕ ಉಂಟಾಗುವ ಅಪಾಯ, 
5| ಸಾವು. [ಅಗ್ನಿ * ಕಂಟಕ] 
ಅಗ್ನಿ ಕಣ (ನಾ). ಬೆಂಕಿಯ ಕಿಡಿ. (ಅಗ್ನಿ * ಕಣ್ಮ] 
ಅಗ್ನಿಕಾರ್ಯ (ನಾ). ಅಗ್ನಿಯಲ್ಲಿ ಹವಿಸ್ಸು ಮುಂತಾದವನ್ನು ಅರ್ಪಿ 
| ಸುವುದು; ಅಗ್ನಿಯ ಪೂಜೆ. [ಅಗ್ನಿ * ಕಾರ್ಯ] 
ಅಗ್ನಿ ಕಾಷ್ಠ (ನಾ). ಸೌದೆ; ಕಟ್ಟಿಗೆ; ಉರುವಲು. [ಅಗ್ನಿ * ಕಾಸ್ಮ] 
ಅಗ್ನಿ ಕುಂಡ (ನಾ). ೧. ಹೋಮ ಮಾಡುವುದಕ್ಕಾಗಿ ಅಗ್ನಿಯನ್ನು. 
ಇಷ ಮಡಕೆ ಅಥವಾ ಗುಂಡಿ. ೨. ಬೆಂಕಿಯನ್ನು ಉರಿಸುವ 
ಗುಂಡಿ, ಕೊಂಡ. [ಅಗ್ನಿ * ಕುಂಡ] 
ಅಗ್ನಿಕುಕ್ಕುಟ (ನಾ). ೧. ಬೆಂಕಿಯ 8ಡಿ. 
ನುಂಗುವ ಕೋಳಿ. [ಅಗ್ನಿ + ಕುಕ್ಕುಟ] 
ಅಗ್ನಿ ಕೋಣ (ನಾ). ಪೂರ್ವಕ್ಕೂ ದಕ್ಷಿಣಕ್ಕೂ ನಡುವಣ ಮೂಲೆ; 
ಆಗ್ನೇಯ ದಿಕ್ಕು. [ಅಗ್ನಿ* ಕೋಣ್ಯ]: 
ಅಗ್ನಿಗಣ್ಣ (ನಾ). ಉರಿಗಣ್ಣುಳ್ಳವನು; ಶಿವ (ಸ್ಕಾಂಡರ್‌). 
[ಅಗ್ನಿ * ಕಣ್‌ + -ಲ್ಯ) 
ಅಗ್ನಿಗಣ್ಣು (ನಾ). ಉರಿಗಣ್ಣು ::` ಅಗ್ನಿಗಣ್ಣಿನ' ಹರನೊಡನೆ ಬಲು 
ವಿಗ್ರಹವನಾಚರಿಸಿ (ನಿಭಾಗ. ೪-೨-೧೪). [ಅಗ್ನಿ * ಕಣ್ಮು(< ಕಣ್‌)? 
ಅಗ್ನಿ ಗರ್ಭ (ಗು). ೧. ಬೆಂಕಿಯನ್ನು ಒಳಕೊಂಡಿರುವ.. (ನಾ). 
೨. ಸೂರ್ಯಕಾಂತಮಣಿ. ೩: ಯಜ್ಞದ ಅರಣಿ. ೪ ಶಮಿ. 
೫. ಮಹಾಜ್ಯೋತಿಷ್ಯತೀ ಲತೆ. ೬. ಭೂಮಿ. [ಅಗ್ನಿ * ಗರ್ಭ] 
ಅಗ್ನಿಗೆಯ್ಯ (ನಾ). ಕೈಯಲ್ಲಿ ಬೆಂಕಿಯುಳ್ಳವನು ; ಭಸ್ಮಾಸುರ. 
[ಅಗ್ನಿ * ಕೆಯ + -೪,] 
ಅಗ್ನಿಚಿತ್ತು (ನಾ). "ನಿತ್ಯವೂ ತಪ್ಪದೆ ಅಗ್ನಿಹೋತ್ರ ನಡಸುತ್ತಿರು 
ವವನು; ಅಗ್ನಿಹೋತ್ರಿ; ಆಹಿತಾಗ್ನಿ. [ಸಂ. ಅಗ್ನಿಚಿತ್‌] 
ಅಗ್ನಿಜ (ನಾ). ೦. ಕುಮಾರಸ್ವಾ ಮಿ ೨. ಚಿನ್ನ. [ಸಂ.] 
ಅಗ್ನಿ ಜ್ವಾಲೆ (ನಾ). ೧. ಬೆಂಕಿಯ ಉರಿ ಅಥವಾ ನಾಲಗೆ. ೨. ಬಣ್ಣ 
ಗಾರರು ಉಪಯೋಗಿಸುವ, ಕೆಂಪು ಹೂವು ಬಿಡುವ ಒಂದು ಗಿಡ: 
೩. ಕೆಂಪು ಹೂವು ಬಿಡುವ ಮತ್ತೊಂದು ಗಿಡ; ಜಲಪಿಪ್ಪಲಿ. 
[ಅಗ್ನಿ * ಜ್ವಾಲೆ] 
ಅಗ್ನಿ ತಾರೆ (ನಾ). ಕೃತ್ತಿಕಾ ನಕ್ಷತ್ರ. [ಅಗ್ನಿ * ತಾಕ್ಕೆ] 
ಅಗ್ನಿ ತುಂಡಿ (ನಾ). ಒಂದು ಬಗೆಯೆ ಔಷಧಿ: ಅಯುಕ್ವೇದದ' ಅಗ್ನಿ 
ರಸ-ಅಗ್ನಿತುಂಡಿಗಳನ್ನೂ ಮುಶ್ಕಿದನು (ತುಂಬಿಕೊ. ೬೬). 
| 1 *ಅಗ್ನಿ ತುಂಡಿನ್‌: (ಅಗ್ನಿ + ತುಂಡ 4 -)) 
[ಅಗತ ಗ್ನಿತ್ರಯ: (ನಾ). ಆಹವನೀಯ, ಗಾರ್ಹೆಪತ್ಯ, ದಕ್ಷಿಣ ಎಂಬ 
ಮೂರು ಅಗ್ನಿಗಳು. [ಆಗ್ನಿ * ತ್ರಯ] 
ಅಗ್ನಿದಳ (ನಾ. ಅಗ್ನಿಯ ಸೈನ್ಯ: ಇಂದ್ರದಳ, ಅಗ್ನಿದಳ, ಯಮದಳ, 
ನೈಯತ್ಯ ದಳ. ,, ಅಗ್ನಿದಳವೇಜಲು ಹಸಿವ (ಸೆದಗೋ. ೨-೨೮೬), 
| [ಅಗ್ನಿ * ದಳ್ಳ] 
ke ದಿಕ್ಕು (ನಾ). - ಅಗ್ನಿಕೋಣ. [ಅಗ್ನಿ * ದಿಕ್ಕು]: 


೨. ಬೆಂಕಿಯನ್ನು 


15 


20 


25 


30 


35 


ಅಗ್ನಿದಿವ್ಯ (ನಾ). - ಅಗ್ನಿ ನೀಕ್ಷಿ ೨ : ಎರಡನೆಯ ಮಹಾಯುದ್ಧದ ಬರೆ 
- ಪ್ರವಾಸದ ಅಗ್ನಿ ದಿವ್ಯ-ಇವನ್ನೆ ಲ್ಲ ಆಗ ಅನುಭವಿಸಬೇಕಾಗಿರಲಿಲ್ಲ 

ಟೀ ೪೪೫); ಮಾಲ ಆಗ್ನಿ ದಿವ್ಯ "ದ ಮರಣದ ಸುದ್ದಿ ಮನೆ ಮನೆಗೂ 
ಮುಟ್ಟ ಭೀತಿಯನ್ನು ಹರಡಿತ್ತು (ತ್ರಾ ಸ್‌ ೫೮೮). [ಅಗ + ದಿವ್ಯ] 


ಅಗ್ನಿದೀಪನ 


ಅಗ್ನಿದೀಪನ (ನಾ). ೧. ಬೆಂಕಿಯನ್ನು ಉಜ್ಜ್ವಲಗೊಳಿಸುವುದು. 
೨. ಜಠರಾಗ್ನಿಯನ್ನು ಜೀರ್ಣಶಕ್ತಿಯನ್ನು ಪುಟಗೊಳಿಸುವುದು. 
4. “ಕಡವ” ಎಂಬ ಗಿಡ (ಓಷಧಿ. ೬). [ಅಗ್ನಿ * ದೀಪನ] 
ಅಗ್ನಿ ದೇನೆ (ನಾ).  ಅಗ್ನಿತಾರೆ. 
`[ಸಂ. ಅಗ್ನಿದೇವಾ (ಅಗ್ನಿ * ದೇವ + -)] 
ಅಗ್ನಿಧಾರಣೆ (ನಾ). [ವೀಶೈ] ಸಂಚಧಾರಣೆಗಳಲ್ಲಿ ಒಂದು : ಪಂಚ 
ಧಾರಣೆಗಳು - ಇವು ಅಗ್ನಿ ಧಾರಣೆ, ನಾಡಿಧಾರಣೆ, ವಾಯುಧಾರಣೆ, ಅಮೃತ 
ಧಾರಣೆ, ಆಧಾರಧಾರಣೆ- ಎಂದು ಐದು ಇವೆ (ಶಿವಾಕೋ. ೩೭೯)- 
[ಅಗ್ನಿ * ಧಾರಣೆ) 
ಅಗ್ನಿನಯನ (ನಾ). ಅಗ್ನಿಯನ್ನು (ಮೂರನೆಯ) ಕಣ್ಣಾಗಿ ಹೊಂದಿ 
ರುವವನು; ಶಿವ. [ಆಗ್ನಿ * ನಯನ] 
ಅಗ್ನಿನೃತ್ಯ (ನಾ). ಬೆಂಕಿಯ ಸುತ್ತಲೂ ಕುಣಿಯುವ ಒಂದು ಕುಣಿತ: 
ಮಾರ್ಚ್‌-ಏಪ್ರಿಲ್‌ ತಿಂಗಳಲ್ಲಿ ನಡೆಯುವ ಮೇಳ ಅಥವಾ ಉತ್ಸವದ 
ಸಂದರ್ಭದಲ್ಲಿ ಪೊ ಅಗ್ನಿ ನೃತ್ಯ ನಡೆಯುತ್ತದೆ (ಭಾರಜಾ. ೯೬). 
[ಅಗ್ನಿ + ನೃತ್ಯ] 
ಅಗ್ನಿಪರೀಕ್ಷೆ (ನಾ). ೧. ಬೆಂಕಿಯನ್ನು ಮುಟ್ಟಿ, ಕೆಂಡದ ಮೇಲೆ 
ನಡೆದು ಅಥವಾ ಉರಿಯುವ ಅಗ್ನಿಯನ್ನು ಪ್ರವೇಶಿಸಿ ತನ್ನ 
ನಿರ್ದೊಸಿತ್ವವನ್ನು ಸ್ಥಾಪಿಸುವ ಪರೀಕ್ಷೆ. ೨. ಕಠಿನ ಪರೀಕ್ಷೆ. 
"ಅಗ್ನಿದಿವ್ಯ? ಪರಾ. [ಅಗ್ನಿ: * 'ಸರೀಕ್ಷೆ) ಕ 
ಅಗ್ನಿ ಪರ್ಣಿ (ನಾ). ಗೇರುಬೀಜ (ಸ್ಕಾಂಡರ್‌). 
[ಸಂ. ಅಗ್ನಿ ಪರ್ಣಿನ್‌.(ಅಗ್ನಿ * ಪರ್ಣ + -)) 
ಅಗ್ನಿಪರ್ವತ (ನಾ). ಉರಿ, ಕೆಂಡ, ಕರಗಿದ ಲೋಹ ಮುಂತಾದ 
ವನ್ನು ಉಗುಳುವ ಬೆಟ್ಟ; ಜ್ವಾಲಾಮುಖಿ. [ಅಗ್ನಿ * ಪರ್ವತ] 
ಅಗ್ನಿಪಳ (ನಾ). - ಅಗ್ನಿಫಲ : “ಅಗ್ನಿ ಪಳಮೆನಲು ವಜ್ರಂ” (ಮಂಗರಾ. 
೩೧-೬). [ಅಗ್ನಿ * ಪಳ್ಳ] | 
ಆಗ್ನಿ ಪುಟ (ನಾ). ಬೆಂಕಿಯಲ್ಲಿ ಪಕ್ಟಮಾಡುವುದು ; ಪುಟ ಹಾಕು 
ವುದು. [ಅಗ್ನಿ * ಪುಟ್ಟ]. 
ಅಗ್ನಿ ಪುತ್ರಿ (ನಾ). ಬೆಂಕಿಯ ಮಗಳು; ದ್ರೌಪದಿ: ನೀನಗ್ಗಿಪುತ್ರಿಯ್ಕೆ 
` ಪವಮಾನತನೂಭವನೆನಾನಣಂ ಕೂಡೆ ಸುಸಂಧಾನಮರಿನೃಪರೊಳೆಂತು 
: (ಗಡಾಯು. ೧-೬೬) [ಅಗ್ನಿ * ಪುತ್ರಿ] 
ಅಗ್ನಿ ಪುರುಷ (ನಾ). ಅಗ್ನಿದೇವತೆ. [ಅಗ್ನಿ * ಪುರುಸ] 
ಅಗ್ನಿಪೂಜೆ (ನಾ). ಅಗ್ನಿಯನ್ನು ಪೂಜಿಸುವುದು. [ಅಗ್ನಿ * ಪೂಜಿ] 
ಅಗ್ನಿಪ್ರತಿಷ್ಠೆ (ನಾ). ಹೋಮಕ್ಕೆ ಮೊದಲು ಅಗ್ನಿಯನ್ನು ಕುಂಡ 
ದಲ್ಲಿ ಸ್ಥಾಪಿಸುವುದು. [ಅಗ್ನಿ * ಪ್ರತಿಷ್ಠೆ] 
ಅಗ್ನಿಪ್ರವೇಶ (ನಾ). ೧. ಬೆಂಕಿಯಲ್ಲಿ ಬೀಳುವುದು. ೨. ವಿಧವೆ 
ಗಂಡನ ಚಿತೆಯಲ್ಲಿ ಸಹಗಮನ ಮಾಡುವುದು. [ಅಗ್ನಿ * ಪ್ರವೇಶ] 
ಅಗ್ನಿಪ್ರಳಯ (ನಾ). ಬೆಂಕಿಯಿಂದ ಉಂಟಾಗುವ ವಿನಾಶ. 
[ಅಗ್ಬಿ * ಪ್ರಳಯ] 
ಅಗ್ನಿಫಲ (ನಾ). ವಜ್ರ. [ಆಗ್ನಿ * ಫಲ] 
ಅಗ್ಕಿಬಲ (ನಾ). ಜೀರ್ಣಶಕ್ತಿ (ಕಿಸಂಗ್ಲಾ. ೧೦೧).. . [ಅಗ್ನಿ * ಬಲ್ಕ] 
ಅಗ್ನಿ ಬಳ್ಳಿ (ನಾ). ಜ್ಯೋತಿಷ್ಯತಿ ಎಂಬ ಬಳ್ಳಿ ; ಕಂಗುಂಗೆ ಗಿಡ. 
(ಅಗ್ನಿ * ಬಳ್ಳಿ] 
ಅಗ್ನಿಬಾಣ (ನಾ). ೧. ಆಗ್ನೇಯಾಸ್ತ್ರ. ೨. ಒಂದು ಬಗೆಯ ಬಾಣ 
ಬಿರುಸು. [ಅಗ್ನಿ * ಬಾಣ] 
ಅಗ್ನಿಭಕ್ಷಕ (ನಾ). ೧. ಬೆಂಕಿಯನ್ನು ನುಂಗುವ ಯಕ್ಷಿಣಿಗಾರ. 
೨. ಅತ್ಯುಗ್ರವಾದಿ; ತೀವ್ರಗಾಮಿ. [ಅಗ್ನಿ * ಭಕ್ಷಕ] 


೮೬ 


20 


25 


30 


45 


ಅಗ್ನಿ ಶಾಮಳದಳ 


ಅಗ್ನಿಭವ (ಗು). ೧. ಅಗ್ನಿಯಿಂದ ಹುಟ್ಟಿದ. (ನಾ). ೨. ಕುಮಾರ 
ಸ್ವಾಮಿ; ಷಣ್ಮುಖ. (ಅಗ್ನಿ * ಭವ) 
ಅಗ್ನಿಭೂ (ಗು). - ಅಗ್ನಿಭವ. . (ಸಂ.) 
ಅಗ್ನಿಮಂಡಲ (ನಾ). ಬೆಂಕಿಯ ಆವರಣ. [ಅಗ್ನಿ * ಮಂಡಲ] 
ಅಗ್ನಿಮಂಥ (ನಾ). ೧. ಅರಣಿಯನ್ನು ಉಜ್ಜುವುದರಿಂದ ಬೆಂಕಿ 
ಯನ್ನು ಉತ್ಪತ್ತಿ ಮಾಡುವುದು. ೨. ಒಂದು ಬಗೆಯ ನೆಲ್ಲಿ; 
ನರುವಲ್‌ ಎಂಬ ಗಿಡ: ಆಗ್ನಿ ಮಂಥಮೆನೆ ನರು ವಲೆ ನಿಸಿ ಕ್ಕು” 
(ಸಂ.] 
ಅಗ್ನಿಮಂಥನ (ನಾ). - ಅಗ್ನಿಮಂಥ ೨: “ಅಗ್ನಿ ಮಂಥನ ನರುನಲ್‌” 
(ವಸ್ತುಕೋ, ೩೭-೨೭). [ಅಗ್ನಿ * ಮಂಥನ] 
ಅಗ್ನಿಮಥನ (ನಾ). - ಅಗ್ನಿಮಂಥ ೧. [ಅಗ್ನಿ * ಮಥನ] 
ಅಗ್ನಿಮಾಂದ್ಯ (ನಾ). ಜೀರ್ಣಶಕ್ತಿ ಕುಗ್ಗಿರುವುದು; ಆಹಾರ ಸರಿ 
ಯಾಗಿ ಅರಗದಿರುವುದು. [ಆಗ್ನಿ + ಮಾಂದ್ಯ] 
ಅಗ್ನಿಮಾಪಕ (ನಾ). ಬೆಂಕಿಯ ಅಧಿಕ ಪ್ರಮಾಣದ ತಾಪವನ್ನು 
ಅಳೆಯುವ ಉಪಕರಣ ( = 0೫೦೫೫) : ಕನ್ನಡ ಭೌತವಿಜ್ಞಾನ 
ಗ್ರಂಥವೊಂದರ . . . ಪುಟದಲ್ಲಿ - ಅಕ್ಷ, 'ಆಗ್ನಿಮಾಪಕ . . . ಅನುಪಾತ 
ಸೂಚಕಸಂಖ್ಯೆ -ಇಷ್ಟು ಶಬ್ದಗಳಿನೆ (ಸಮಾಲೋ. ೧೩೦). 
[ಆಗ್ನಿ + ಮಾಪಕ] 
ಅಗ್ಲಿ ಮಿತ್ರ (ನಾ). ಅಗ್ನಿಯ ಸ್ನೇಹಿತ; ವಾಯು : ಕಲಿ ಮೂಕವರಾಹ 
ನಗ್ನಿಮಿತ್ರನ ಹರಿಣಂ ವಿನಾಯಕನ ಮೂಷಕ ಕಾಲನ ಕೋಣ ವಿಂಧ್ಯ 
ವಾಸಿನಿಯ ಮೃಗಾರಿ ನಾಯಿಗರಿದಲ್ಲವು ಸಾಹಸಮಲ್ಲದೇವನ (ಸೂಕ್ತಿ ಸು. 
೩-೧೨೩). [ಆಗ್ನಿ ಮಿತ್ರ] 
ಅಗ್ನಿಮುಖ (ನಾ). ೧. ದೇವತೆ. ೨. ಬ್ರಾಹ್ಮಣ. [ಅಗ್ನಿ * ಮುಖ] 
ಅಗ್ನಿಮುಖಾಸ್ತ್ರ (ನಾ). ಬೆಂಕಿಯನ್ನು ಕಾರುವ ಬಾಣ; ಅಗ್ನೇ 
ಯಾಸ್ಟ್ರ. [ಅಗ್ನಿಮುಖ- ಅಸ್ತ್ರ) 
ಅಗ್ನಿಮುಖ (ಗು). ೧. ಮುಖದಲ್ಲಿ ಅಗ್ನಿಯನ್ನು ಹೊಂದಿರುವ 
(ನಾ). ೨. ಗೇರುಮರ. (ಸಂ. ಅಗ್ನಿಮುಖೀ (ಅಗ್ನಿ* ಮುಖ -)) 
ಅಗ್ನಿಮೂಲೆ (ನಾ). - ಅಗ್ನಿಕೋಣ. [ಅಗ್ನಿ * ಮೂಲೆ] 
ಅಗ್ನಿ.ಯಂತ್ರ (ನಾ). ಬೆಂಕಿಯನ್ನು ಉಗುಳುವ ಯಂತ್ರ. 
[ಅಗ್ನಿ + ಯಂತ್ರ] 
ಅಗ್ನಿ ರಸ್ತೆ (ನಾ). “ಬರೆ, ಚಿಟಕಿ” (ಅನಂನಾ. ೧೪). "ಅಗ್ನಿವೈದ್ಯ? ಪರಾ. 
[ಆಗ್ನಿ * ರಕ್ತೆ) 
ಅಗ್ನಿರಸ (ನಾ). ಒಂದು ಔಷಧಿ : ಆಯುಕ್ವೇದದ ಅಗ್ನಿರೆಸ-ಆಗ್ನಿತುಂಡಿ 
ಗಳನ್ನೂ, ಮುಕ್ಕಿದನು:(ತುಂಬಿಕೊ. ೬೬). [ಅಗ್ನಿ + ರಸ] 
ಅಗ್ನಿಲಿಪಿ (ನಾ). “ಬೆಂಕಿಯ ಶಾಖಕ್ಕೆ ಕಾಣುವ ಬರವಣಿಗೆ” 
(ಅನಂನಾ. ೧೪). [ಅಗ್ನಿ + ೮೩] 
ಅಗ್ನಿವರ್ಧಕ (ಗು). ಜೀರ್ಣಶಕ್ತಿಯನ್ನು ಹೆಚ್ಚಿಸುವ. 
[ಆಗ್ನಿ + ವರ್ಧಕ] 
ಅಗ್ನಿನೀರ್ಯ (ನಾ). ಶಿವ; ಈಶ್ವರ : “ಅಗ್ನಿಪೀರ್ಯನಭವಂ .. ; 
`ಎನಲು ರುದ್ರಂ (ಮಂಗರಾ. ೪-೧೧). [ಅಗ್ನಿ * ವೀರ್ಯ] 
ಅಗ್ನಿನೈದ್ಯ (ನಾ). (ಕೆಲವು ರೋಗಗಳ ಚಿಕಿತ್ಸೆಯಲ್ಲಿ) ಬರೆಹಾಕು 
ವುದು ; ಚಿಟಕೆ ಹಾಕುವುದು. [ಅಗ್ನಿ + ವೈದ್ಯ] 
ಅಗ್ನಿಶಾಮಕ (ಗು). ಬೆಂಕಿಯನ್ನು ಆರಿಸುವ: "ಅಗ್ನಿಶಾಮಕ ದಳ], 
"ಅಗ್ನಿಶಾಮಕ ಯಂತ್ರ? ಪರಾ. [ಅಗ್ನಿ * ಶಾಮಕ] 
ಅಗ್ನಿಶಾಮಕದಳ (ನಾ). ಬೆಂಕಿಯನ್ನು ಅರಿಸುವ ಸಿಬ್ಬಂದಿ. 
[ಅಗ್ನಿ ಶಾಮಕ + ದಳ್ಳ] 


(ಮಂಗರಾ. ೩೬-೧೬). 


ಅಗ್ನಿ ಶಾಮಕಯಂತ್ರ 


ಅಗ್ನಿಶಾಮಕಯಂತ್ರ (ನಾ). ಬೆಂಕಿಯನ್ನು ಆರಿಸುವ ಯಂತ್ರ. 
[ಅಗ್ನಿ ಶಾಮಕ * ಯಂತ್ರ) 
ಅಗ್ನಿ ಶಾಲೆ (ನಾ). ಪವಿತ್ರವಾದ ಅಗ್ನಿಯನ್ನು ಇಡುವ ಸ್ಥಳ; ಯಜ್ಞ 
ಶಾಲೆ. [ಅಗ್ನಿ * ಶಾಲೈ] 
ಅಗ್ನಿಶಿಖ (ಗು). ೧. ಉರಿಯ ಶಿಖರವುಳ್ಳ; ಬೆಂಕಿಯಂತೆ ತುದಿ 
ಯುಳ್ಳ. (ನಾ). ೨. ಕುಂಕುಮಕೇಸರಿ. ೩. ಕುಸುಬೆ ಗಿಡ. ೪. ದೀಪ. 
೫. ಒಂದು ಬಗೆಯ ಆಕಾಶಬಾಣ. ೬. ಬಾಣ. ೭. ಚಿನ್ನ. 
(ಸಂ. ಅಗ್ನಿಶಿಖ (ಅಗ್ನಿ * ಶಿಖಾ +-)] 
ಅಗ್ನಿಶಿಖೆ (ನಾ). ೧. ಬೆಂಕಿಯ ಉರಿ, ಜ್ವಾಲೆ. ೨. ಕೋಲುಕುಟು 
ಕನಗಿಡ; “ವತ್ಸನಾಭಿ” (ನಾನಾಶ). ೩. “ಬೆಣ್ಣೆ ಬಿದಿರು ಸೊಪ್ಪು” 
(ಪಂಡಿತ. ೧೮೩). [ಆಗ್ನಿ * ಶಿಖೆ] 
ಅಗ್ನಿಶಿಲೆ (ನಾ). ೧. “ಅಗ್ನಿಯ ವ್ಯಾಪಾರದಿಂದ ಹುಟ್ಟದ ಶಿಲೆಗಳು ಅಗ್ನಿ 
ಶಿಲೆಗಳು. ಇವು ಮುದ್ದೆಗಲ್ಲುಗಳು ಪದರಗಳಿಲ್ಲ. . .? (ಕಭಾಗೆ. ೨ ಅಡಿಟ); 
ಮುಂಬಯಿ ಕರ್ಣಾಟಕ ಭಾಗದೊಳಗಿನ ಭೂಮಿಯ ರಚನೆಯು ಮುಖ್ಯ 
ವಾಗಿ ಅಗ್ನಿಶಿಲೆಗಳಿಂದಲೂ ವಿಕೃತಶಿಲೆಗಳಿಂದಲೂ ಆಗಿರುತ್ತದೆ(ಕಭಾಗೆ.೨). 
೨. ಚಕಮಕಿಕಲ್ಲು (ಸ್ಕಾಂಡರ್‌). [ಅಗ್ನಿ * ಶಿಲೆ] 
ಅಗ್ನಿಶೌಚ (ನಾ). ೧. ಬೆಂಕಿಯಿಂದ ಶುದ್ಧಿಗೊಳಿಸುವುದು. 
೨. ಉಬ್ಬೆಗೆ ಹಾಕಿ ಶುಚಿ ಮಾಡುವುದು. " ಅಗ್ವಿಶೌಚವಸ್ತ್ರ' 
ಪರಾ. [ಅಗ್ನಿ * ಶೌಚ] 
ಅಗ್ನಿ ಶೌಚವಸ್ತ್ರ (ನಾ). ಉಬ್ಬೆಗೆ ಹಾಕಿ. ಶುಚಿಮಾಡಿದ ಬಟ್ಟಿ : 
'ಅಳುರುತ್ತಮಿರ್ಪ ಮದನಾನಳನಿಂದೆಂತೆಂತು ಬೇವುದನಿತಂತತಿನಿರ್ಮಳ 
ಮಪ್ಪುದು ಲಾವಣ್ಯಂ ನಳಿನಾನನೆಗಗ್ನಿ ಶೌಚವಸ್ತ್ರದ ತೆಅದಿಂ (ಕಾದಂಉ. 
೩೨೭). [ಅಗ್ನಿಶೌಚ * ವಸ್ತ್ರ] 
ಅಗ್ನಿಷ್ಟಗೆ "ಅಗ್ಗಿಷ್ಟಗೆ' ನೋ. 
ಅಗ್ನಿಷ್ಟೋಮ (ನಾ). ೧. ಅಗ್ನಿಸ್ತುತಿ. ೨. ಒಂದು ಯಾಗ. 
೩. ಅಗ್ನಿಷ್ಟೋಮ ಯಾಗದಲ್ಲಿ ಉಪಯೋಗಿಸುವ ಮಂತ್ರ ಅಥವಾ 
ಅದನ್ನು ವಿವರಿಸುವ ಕಲ್ಪ. [ಸಂ. (ಅಗ್ನಿ * ಸ್ತೋಮ)] 
ಅಗ್ನಿಷ್ಠಗೆ "ಅಗ್ಗಿಷ್ಟಗೆ' ನೋ. 
ಅಗ್ನಿಸಂಸ್ಕಾರ (ನಾ). ೧. ಅಗ್ನಿಗೆ ಸಂಸ್ಕಾರ ಮಾಡುವುದು; ಕರ್ಮಕ್ಕೆ 
ಅರ್ಹವಾಗುವಂತೆ ವಿಧಿವತ್ತಾಗಿ ಅಗ್ನಿಯನ್ನು ಸಿದ್ಧಗೊಳಿಸುವುದು. 
೨. ಅಗ್ನಿಯಿಂದ ಸಂಸ್ಕಾರ ಮಾಡುವುದು (ಮುಖ್ಯವಾಗಿ 
ಪಾತ್ರೆಯನ್ನು ಸುಟ್ಟು ಶುದ್ಧಿಗೊಳಿಸುವುದು; ಶವದಹನ ಮಾಡು 
ವುದು). ` [ಅಗ್ನಿ * ಸಂಸ್ಕಾರ] 
ಅಗ್ನಿಸಖ (ನಾ). - ಅಗ್ನಿಮಿತ್ರ. [ಅಗ್ನಿ * ಸಖ] 
ಅಗ್ನಿಸರ್ಪ(ನಾ).ಚರ್ಮದ ಮೇಲೆ ಕಡುಗೆಂಪು ಬಣ್ಣವನ್ನು ಉಂಟು 
ಮಾಡುವ ಒಂದು ಉಷ್ಣ ವ್ಯಾಧಿ (= erysipelas. ಕಿಸಂಗ್ಲಾ. ೧೦೧). 
[ಅಗ್ನಿ * ಸರ್ಪ] 
ಅಗ್ನಿಸಾಕ್ಷಿ (ನಾ). ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟುಕೊಳ್ಳುವುದು : 
ಕುಮಾರನಂ ಮುನ್ನಂ ಹುತಾಗ್ನಿಯಾಗಿರ್ದ ಪ್ರೆಕೋಹಿತನನಿದಿರ್ಗೊಂಡಗ್ನಿ 
ಸಾಕ್ತ್ಷಿಯೊಳ್‌ ಜ್ಯೋತಿಃಪ್ರಭಿಯೆಂ ಯಥೋಕ್ತವಿಧಿಪೊರ್ವಕಂ ಕುಡು 
ವುದುಂ (ಕಾಂತಿಪು. ೬-೧೨ ವ). "ಅಗ್ನಿ ಸಾಕ್ಷಿಕ' ಪರಾ. [ಅಗ್ನಿ* ಸಾಕ್ಷಿ] 
ಅಗ್ನಿಸಾಕ್ಷಿಕೆ (ಗು). (ಮದು ವೆ ಮೊದಲಾದ ಕರ್ಮಗಳಲ್ಲಿ) ಅಗ್ನಿ 
ಯನ್ನು ಸಾಕ್ಷಿಯಾಗಿ ಇಟ್ಟುಕೊಂಡಿರುವ; ಅಗ್ವಿ ಸಾಕ್ಷಿಯಾಗಿರುವ. 
ಅಗ್ನಿ ಸಾಕ್ಷಿಕವಾಗಿ-ಅಗ್ನಿಯ ಸಮ್ಮುಖದಲ್ಲಿ; ಶಾಸ್ತ್ರೋಕ್ತವಾಗಿ : 
ಕೃಷ್ಣೆಯು ಆಗ್ನಿಸಾಕ್ಷಿಕವಾಗಿ ಮದುವೆಮಾಡಿಕೊಂಡು ಎಲ್ಲರಿಗೂ ಧರ್ಮ 
ಪತ್ನಿಯಾಗಿರಲಿ (ವಚಭಾ. ೫೯). [ಸಂ. (ಅಗ್ನಿ * ಸಾಕ್ಷಿನ್‌ * -)] 


೮೭ 


25 


30 


ಅಗ್ರ 


ಅಗ್ನಿಸೂತ್ರ (ನಾ). ಉಪನಯನ ಕಾಲದಲ್ಲಿ ವಟುವಿನ ಸೊಂಟಕ್ಕೆ 
ಸುತ್ತುವ ನೊಡೆಹುಲ್ಲಿನ ಹುರಿ; ಮೌಂಜಿ. [ಅಗ್ನಿ * ಸೂತ್ರ] 
ಅಗ್ನಿ ಸ್ತಂಭ (ನಾ). (ಮಂತ್ರವಿದ್ಯಾಬಲದಿಂದ) ಬೆಂಕಿಯಕಾವು ತಟ್ಟಿ 
ದಂತೆ ತಡೆಯುವುದು, — ಉರಿಯನ್ನು ನಿಲ್ಲಿಸುವುದು : ಅದೆಂತು 
ಹರಿಯಿರ್ದಪನೀ ಹೃದಯಾಗ್ನಿಯೊಳಗ್ನಿಸ್ತಂಭದ ವಿದ್ಯೆಯನೀಗಳಿಂತು 
ಕಲ್ತನೊ ಸಖಿಯೇ (ಜಗನಿ. ೧೧-೪೮). [ಅಗ್ನಿ * ಸ್ತಂಭ] 
ಅಗ್ಲಿಸ್ತಂಭನ (ನಾ). - ಅಗ್ನಿಸ್ತಂಭ. [ಅಗ್ನಿ * ಸ್ತಂಭನ] 
ಅಗ್ನಿ ಸ್ತಂಭಿನಿ (ನಾ). ಬೆಂಕಿಯನ್ನಾಗಲಿ, ಚೆನ್ನಾಗಿ ಕಾದ ವಸ್ತು 
ಗಳನ್ನಾಗಲಿ ಮುಟ್ಟಿದರೆ ಸುಡದಂತೆ ಮಾಡಿಕೊಳ್ಳುವ ವಿದ್ಯೆ : 
ಮತ್ತೊಂದು ದಿವಸಂ ಪ್ರಜ್ಞಪ್ತಿ ಕಾಮರೂಪಿಣಿ ಅಗ್ನಿಸ್ತಂಭಿನಿ ಉದಕ 
ಸ್ತಂಭಿನಿ ವಿಶ್ವಪ್ರವೇಶಿನಿ. .. ಯೆಂಬಿವು ಮೊದಲಾಗಿ ಕು೦ವಿದೈೆ ಜಾತಿವಿದೈ 
ಸಾಧಿತವಿದೈೆ ಗಳೊಳ್‌ (ಚಾವುಂಉ. ೨೧೦). 
[ಸೆಂ. ಅಗ್ನಿಸ್ತಂಭಿನೀ (ಅಗ್ನಿ * ಸ್ತಂಭಿನೀ)] 
ಅಗ್ನಿಸ್ಫೋಟ (ನಾ). ಬೆಂಕಿಯನ್ನು ಕಾರಿ ಶತ್ರುವನ್ನು ಸುಡುವ 
ಒಂದು ಸಾಮಗ್ರಿ ; ಸಿಡಿಮದ್ದು: ಅಗ್ನಿಸ್ಫೋಟ ಮಹೋಲ್ಯ ಅಂಗಾರ 
ಸ್ಫೋಟ... ಖೇಟಕ ಮುಂತಾದ ಶತ್ರುಜಯಾತ್ಮರಕ್ಟಾಧಿಸಾಧನವಿಶೇಷಕಿ 
ಗಳಿಂದಲುಂ (ವಿವೇಕ. ೨೬೩). [ಅಗ್ನಿ * ಸ್ಫೋಟ] 
ಅಗ್ನಿಹೋತ್ರ (ನಾ). ೧. ಅಗ್ನಿಯನ್ನು ಉದ್ದೇಶಿಸಿ ಮಾಡುವ 
ಹೋಮ. ೨. ಅಗ್ದಿಯನ್ನು ಅನುದಿನವೂ ಕಾಪಾಡಿಕೊಂಡು 
ಹೋಮ ಮಾಡುತ್ತಿರುವ ಕರ್ಮ. ೩. ಹೋಮಾಗ್ನಿ. 
[ಸಂ. (ಅಗ್ನಿ * ಹೋತ್ರ)] 
ಅಗ್ನಿಹೋತ್ರಿ (ನಾ). ೧. ಅನುದಿನವೂ ಅಗ್ನಿಹೋತ್ರ ನಡಸುತ್ತಿರು 
ವವನು. ೨. ಅಗ್ನಿಹೋತ್ರಕ್ಕಾಗಿ ಗೃಹವನ್ನು ಸಜ್ಜುಗೊಳಿಸಿರು 
ವವನು; ಅಲ್ಲಿ ಅಗ್ಲಿಯನ್ನು ಸ್ಥಾಪಿಸುವವನು. 
[ಸಂ. ಅಗ್ನಿಹೋತ್ರಿನ್‌ (ಅಗ್ನಿಹೋತ್ರ + -)] 
ಅಗ್ನೀಧ್ರ (ನಾ). ೧. ಅಗ್ನಿಯನ್ನು ಪಟುಮಾಡುವವನು; ಬ್ರಹ್ಮೆ 
ಎಂಬ ಹೆಸರಿನ ಖುತ್ತಿಕ್ಕು. ೨. ಯಜ್ಞಕರ್ಮ. [ಸಂ.] 
ಅಗ್ನ್ಯ್ಯಾಧಾನ (ನಾ). ಹೋಮಕ್ಕಾಗಿ ಅಗ್ನಿಯನ್ನು ಸ್ಥಾಪಿಸುವುದು. 
[ಅಗ್ನಿ + ಆಧಾನ] ` 
ಅಗ್ರ, (ಗು). ೧. ಪ್ರಧಾನವಾದ; ಮುಖ್ಯವಾದ; ಅತ್ಯುತ್ತಮವಾದ. 
೨. ಮೊಟ್ಟಮೊದಲಿನ ; ಪ್ರಥಮ. ೩. ಅತಿಶಯವಾದ; ಅಧಿಕ 
ವಾದ; ಹೆಚ್ಚಾದ. (ನಾ). ಇ. ತುದಿ; ಮೇಲ್ಭಾಗ; ಶಿಖರ. 
೫. ಮುಂದುಗಡೆ; ಮುಂಭಾಗ. ೬. ಮೊದಲು; ಆದಿ; ಆರಂಭ. 
೭. ನಗರದ ಸಮಾಪ ಪ್ರದೇಶ. 6. ಸ್ತುತಿ; ಸ್ತೋತ್ರ. ೯. ದಾನ 
ಕೊಡುವ ಆಹಾರದ ಒಂದು ಅಳತೆ. ೧೦. ಸಮೂಹ. ೧೧. ಒಂದು 
ಪಲದ ತೂಕ. ೧೨. ಗುರಿ; ಕೊನೆ. ೧೩. ಬ್ರಾಹ್ಮಣ: ಅಗ್ರಖೇಟ 
ಎಂಬಲ್ಲಿಯ "ಆಗ್ರ'ಕ್ಕೆ ಶ್ರೇಷ್ಠ (ಎ ಬ್ರಾಹ್ಮಣ) ಎಂಬರ್ಥವೆಂದು ಅವರು 
ಊಹಿಸಿರುವುದು ಸರಿಯಾಗಿದೆ (ಶಬ್ದನಿ. ೬೧). "ಅಗ್ರಹಾರ, "ಅಗ್ರೇ 
ಶ್ವರ” ಪರಾ. ೧೪. ದೇವರಿಗೆ ಅರ್ಪಣೆಯಾಗುವ ಪ್ರಥಮ ನೈವೇದ್ಯ: 
ಸಿಂಗಬೋಯಂ ಮಾಡಿದ ಅಗ್ರಂ ಒನ್ನು ಈ ಅಗ್ರಕ್ಕೆ ಕೊಟ್ಟ ಗೆದ್ಯಾನಂ 
ಇರ್ಪ್ಪತ್ತು (ಕಇ. 111-1 ೧-೭ ; 1200). ೧೫. ತುದಿಯ ಭಾಗವನ್ನುಳ್ಳ 
ಬಾಳೆಯೆಲೆ : ಶುಭಕಾರ್ಯಗಳಲ್ಲಿ ಊಟಕ್ಕೆ ಅಗ್ರಗಳನ್ನು ಹಾಕುವುದು 
ಪದ್ಧತಿ (ರೂಢಿ). “ಇದಿರೊಳತಿ ಮುಖ್ಯದೊಳು ತುದಿಮೊದಲೊಳಗ್ರ 
ಮಕ್ಕುಂ > (ಮಂಗರಾ. ೧೫೦-೫೨) ; *ಇದಿರೊಳ್‌- ಪ್ರಧಾನದೊಳ್‌ ಸ್ತುತಿ 
ನಗರೋಪಭೇದ ಮೊದಲಗ್ರವಿಧಾನದೊಳಗ್ರವಾಚಕಂ ke (ನಾನಾರ. ೮೩). 
ಅಗ್ರದೆಲೆ (ಎ ಅಗ್ರದ ಎಲೆ) - ಅಗ್ರ ೧೫. [ಸಂ.] 


ಆಗ್ರ, 


ಅಗ್ರ (ನಾ). ನಾಲಗೆ, ತುಟ, ಗಂಟಲು ಇವುಗಳ ಒಂದು ರೋಗ ; 
ಬಾಯಿಹುಣ್ಣು. 
[ಸಂ. ಅಗ್ರ?. / ತಮಿ, ಆಕ್ಕೆರನತ್‌ ಎ ಬಾಯಿರೋಗ; ಮಲ. ಅಕ್ಕಾ 
ರಮ್‌ ಎ ರೋಗ ; ತುಳು. ಆಗ್ರ - ಬಾಯಿಹುಣ್ಣು] 
ಅಗ್ರಕ (ನಾ). (ಸೈನ್ಯದ) ಮುಂಚೂಣಿ : ಎಳೆದು ಶುಂಡಿಲದಿಂದ ಹಯ | 5 
ಗಳ ತುಳಿನ ಅನೆಗಳಗ್ರಕವು (ಪಶುಭಾ. ೨೨-೫೯). [ಸಂ.] 
ಅಗ್ರ ಕಾರ್ಯ (ನಾ). ೧. ಮೊದಲು ಮಾಡಬೇಕಾದ ಕೆಲಸ; ಮುಖ್ಯ 
ಕಾರ್ಯ. ೨. ಮುಂದೆ ಮಾಡಬೇಕಾದ ಕೆಲಸ: ೧,೨. ಕೇಳದತಿ 
ಹಿತರ ವಚನಮನಾಳೋಚಿಸದಗ್ರಕಾರ್ಯಮಂ ವ್ಯಗ್ರತೆಯಂ ತಾಳಿ ಕಡು 
ಗಜ್ಜಮೆಸಪುದನೇಳಿಪುದುರ್ವೀಜನೆಂ ಜಗನ್ನುತಚರಿತ (ರಾಜಶೇ. ೧೩-೯). 
[ಅಗ್ರ * ಕಾರ್ಯ] 
ಅಗ್ರ ಗೆ (ನಾ). ಮುಂದಾಳು; ನಾಯಕ. (ಸಂ.] 
ಅಗ್ರ ಗಣ್ಯ (ನಾ). ಪ್ರಮುಖ; ಸರ್ವಶ್ರೇಷ್ಠ. [ಅಗ್ರ * ಗಣ್ಯ) 
ಅಗ್ರ ಗಮನ (ನಾ). ಮುಂಜಿ ಹೋಗುವುದು; ಮುಂಚುವುದು. 
[ಆಗ್ರ * ಗಮನ] 
ಅಗ್ರಗಾಮಿ (ನಾ). ಮುಂದುಗಡೆ ಹೋಗುವವನು; ಮುಂದಾಳು; 
ನಾಯಕ. (ಸಂ. ಅಗ್ರಗಾಮಿನ್‌]. 
ಅಗ್ರಗೃಹ (ನಾ). ಹಿರಿಯ ಮನೆತನ: ಕರಿಯ ಕುಲ ಅಗ್ರಗೃಹವೆಂದೆನಿಪ 
ಹರಭಕ್ತ ಶಂಕರನ ಸದ್ವರಪುತ್ರಂ (ಪ್ರೌಢರಾ. ೧-೨೫). [ಆಗ್ರ * ಗೃಹ] 
ಅಗ್ರಘರಟ್ಟ (ನಾ). ೧. ಬೀಸುವ. ಕಲ್ಲಿನಲ್ಲಿ ಮೇಲಿನ ಹೋಳು. 
೨. (ವಿರೋಧಿಗಳನ್ನು) ಅರೆದು ಹುಡಿಮಾಡುವವನು : ಕಲ್ಲಿನಾಥನ 
ಭೃತ್ಯ ರಿಪುಕವಿದಲ್ಲಣಾಗ್ರಘರಟ್ಟ ಪಂಡಿತ ಮಲ್ಲಿ ಕಾರ್ಜುನ ಕನಿಕಮಲ 
ರವಿ ಪೇಳ್ದಂ (ಶಂಕದಾ. ೧-೧೪). [ಅಗ್ರ + ಘರಟ್ಟ] 
ಅಗ್ರಜ (ನಾ). ೧. ಮೊದಲು ಹುಟ್ಟಿದವನು; ಹಿರಿಯ ಸೋದರ; 
ಅಣ್ಣ. ೨. ಬ್ರಾಹ್ಮಣ. [ಸಂ.] 
ಅಗ ಗ್ರಜನ್ಮ (ನಾ). = ಅಗ್ರಜ. [ಅಗ್ರ * ಜನ್ಮ] 
ಅಗ್ರ ಜಾತೆ (ನಾ). ದಲು ಹುಟ್ಟಿದವಳು; ಹಿರಿಯ ಸೋದರಿ; 
ಅಕ್ಕ. [ಅಗ್ರ * ಜಾತೆ] 
ಅಗ್ರಜೆ (ನಾ). - ಅಗ್ರಜಾತೆ. [ಸೆಂ. ಅಗ್ರಜಾ] 
ಅಗ್ರ ಜೇಶ (ನಾ). ವಿಷ್ಣು: ಧರಿಸಿದನು ಖಟ್ವಾಂಗಮೆನಲೀಶ್ವರನ ಹೆಗಲಲಿ 
ಸ್ರ ಜೇಶನ ಹರಿಯೆನಿಸಿದನ ಘನಕಳೇವರವೊಪ್ಪ ತಿರ್ಜುನ (ಬಸಪು. 
eR `[ಅಗ್ರಜ * ಈಶ] 
ಅಗ್ರಣಿ (ನಾ): ಮುಂದಾಳು ; ಪ್ರಮುಖ; ಶ್ರೇಷ್ಠ: ಅಧಿಕ ಸತ್ವಗುಣೈ 
ಕಾಗ್ರಣಿಗಾ ಸೃಪಂಗೆ (ಕಾದಂಪೂ. ೧೯). [ಸಂ. ಅಗ್ರಣೀ] 
ಅಗ್ರತನೂಜ (ನಾ): `ಹಿರಿಯ ಮಗ; ಜ್ಯೇಷ್ಠ ಪುತ್ರ. 
(ಅಗ್ರ * ತನೂಜ] 
ಅಗ್ರತಾಂಬೂಲ (ನಾ). ಸಭೆಯಲ್ಲಿ (ಗೌರವ ಸೂಚಕವಾಗಿ) 
ಕೊಡುವ ಮೊದಲ ವೀಳೆಯ ; ಪ್ರಥಮ ತಾಂಬೂಲ: ಮದುನೆ 
ಮುಂಜಿಗಳಲ್ಲಿ ಅಗ್ರತಾಂಬೂಲ ಯಾರಿಗೆ ಸಲ್ಲಬೇಕು ಎಂಬುದನ್ನು ಸರಿ 
ಯಾಗಿ ತಿಳಿದುಕೊಂಡಿರಬೇಕು (ರೂಢಿ). [ಅಗ್ರ 
ಅಗ್ರದೆಲೆ "ಅಗ್ರ ನೋ. 
ಅಗ್ರವೇಶ (ನಾ). ದಡ; ಅಂಚು; ತುದಿ: ಕೋಪಮನಾಜಪ್ಪುದೆ | 
ಪಂಥಮೆಂದು ಬಂದಂ ತದಗ್ರದೇಶಕ್ಕೆ ಕೋಣಪಂ ವಿಗತಕೃಪಂ (ಚಂದ್ರಪು. 
೫-೪೨). [ಅಗ್ರ * ದೇಶ] 
ಅಗ್ರಪಂಕ್ತಿ (ನಾ). ೧. ಮೊದಲನೆಯ ಪಂಕ್ತಿ ; ಊಟಕ್ಕೆ ಮೊದಲು |45 
ಕುಳಿತುಕೊಳ್ಳುವ ಆಮಂತ್ರಿತರ ಪಂಕ್ತಿ. ೨. ನಿಮಂತ್ರಣ; 


13 


25 


30 


85 


+ ತಾಂಬೂಲ] 40 


ಲೆಲೆ 


ಅಕ್ರಶಿಷ್ಯ 


ಬ್ರಾಹ್ಮಣಾರ್ಥ : ನಾಳೆ ನಮ್ಮ ತಂದೆಯವರ: ಶ್ರಾದ್ಧ; ತಾವು ಅಗ್ರ 
ಪಂಕ್ತಿಗೆ ಬರಲು ಒಪ್ಪಬೇಕಾಗಿ ಕೋರುತ್ತೇನೆ (ರೂಢಿ). 
[ಅಗ್ರ * ಪಂಕ್ತಿ] 
ಅಗ್ರ ಪಟಲ (ನಾ). ತುದಿಯ ಪದರ: ಸೂರ್ಯಕೋಟ ಪ್ರಭೆಯ ಬೆಳಗಿನ 
ಸಹಸ್ರಕಿರಣದ ಅಗ್ರಸಟಲದ ಬೆಳಗು ಕೂಡಲ ಸಂಗಯ್ಯನು (ಬಸವ. 
೯೫೪). [ಅಗ್ರ * ಪಟಲ] 
ಅಗ್ರ ಪಟ್ಟಿ (ನಾ). ಶ್ರೇಷ್ಠವಾದ ಸ್ಥಾನ; ಮೊದಲನೆಯ ಸ್ಥಾನ: 
ವಿದ್ಯಾಗುರುಗಳಿಗೆ ಸಮಾಜದ ಪೀಠದಲ್ಲಿ ಅಗ್ರಪಟ್ಟ ಸಿಗುವವರೆಗೆ ಯಾವ 
`ನಾಡಿಗೂ ಉದ್ಧಾರವಿಲ್ಲ (ರಂಗಕೋ.' ೮೨). [ಅಗ್ರ * ಪಟ್ಟಿ] 
ಅಗ್ರ ಪದವಿ (ಫಾ). ವ ಅಗ್ರಪಟ್ಟಿ : ರಾಜನ ಸಭಾಮಂಡಲದಲ್ಲಿ ಅಗ್ರ 
'ಸಡವಿಯನ್ನು ಪಡೆದನು (ಮಣಿಸ. ೪೯). [ಅಗ್ರ * ಪದವಿ] 
ಅಗ್ರಪದಾತಿ (ನಾ). ಮುಂದುಗಡೆಯ ಕಾಲಾಳು 'ಪಡೆ: ಈತನ ಯಾನ 
ದೊಳಗ್ರಪಧಾತಿಪದೋದ್ಧೂತಧೂಳಿ ಸಾಮಂತಶಿಖಾನೂತಮಣಿ ತರಣಿ 
ಕಿರಣವ್ರಾತಕ್ಕಸ್ತಮಯಸಮಯಮಂ ಪುಟ್ಟಸುಗುಂ (ಶಾಂತಿಫು. ೫-೧೧೮). 
[ಅಗ್ರ * ಪದಾತಿ]. 
ಅಗ್ರ ಪುತ್ರ (ನಾ). ಹಿರಿಯ ಮಗೆ : ತಪಕ್ಕೆ ಪೋಷ ಪದದೊಳ್‌ ತನ್ನಗ್ರ 
ಪುತ್ರಂ ಕ್ರಮಂಬಿಡಿದಿರ್ದಂ (ಆದಿಪು. ೨-೩೭ ಪ). [ಅಗ್ರ] * ಪುತ್ರ] 
ಅಗ್ರ ಗ್ರಪೂಜೆ (ನಾ). ಸಭೆಯಲ್ಲಿ ಶ್ರೇಷ್ಠನಾದವನಿಗೆ ಎಲ್ಲರಿಗಿಂತ 
ಸಡಲ ಮಾಡುವ ಸ ಸತ್ಕಾರ; ಪ್ರಥಮ ಸ ಸನ್ಮಾನ: ಧರ್ಮಪುತ್ರಂ 
ಪೇಟಿಮಾ ಸಭೆಯೊಳಗ್ರಫೂಜೆಗಾರ್‌. ತ ಕ್ವ ರೆನೆ ಗಾಂಗೇಯನಿಂತೆಂದಂ 
(ಪಂಪಭಾ. ೬-೪೦ ನ). [ಅಗ್ರ * ಪೂಜಿ] 
ಅಗ್ರಫಲ (ನಾ). ಮೊದಲನೆಯ ಸಲ ಬಿಟ್ಟ ಫಲ; ಚೊಚ್ಚಲ ಫಲ. 
[ಅಗ್ರ * ಫಲ] 
ಅಗ್ರಬಲ (ನಾ). ಸೇನೆಯ ಮುಂಭಾಗ; ಮುಂಚೂಣಿ : “ಮುಂಗುಡಿ 
. > ಮುಂದುಚೂಣಿಯೆನಲಗ್ರ ಬಲಂ (ಭಾರನಿ. ೪೭). 
ಅಗ್ರ್ಯ * ಬಲ್ಯ) 
ಅಗ ವ (ಕಾ). ಮೊದಲು ಹುಟ್ಟಿದವನು; ಅಣ್ಣ : ಒಲ್ಲೀಕ್ಷಿಸಿದಂ 
ನಿಜಾಗ್ರಭವನಂ ದೈತ್ಯಾರಿ (ಜಗನಿ. ಹಟ್ಟ [ಅಗ್ಗ + ಭವ] 
ಅಗ್ರ ಮಹಿಸಿ (ನಾ). ಫಟ್ಟದ"ರಾಣಿ; ಹಿರಿಯ ಹೆಂಡತಿ: ತನ್ನಗ್ರಮಹಿ 
ಷಿಯ ಮನಮನಾಜಕಿ ಸು ಪಂಡಿತೆಯಂ ನೀನೀಕೆಯುಮಂ ನ್ನ ಬಲ್ಲ 
ಮಾಟಕಿ ೈಯೊಳೆಲ್ಲಮೆಲ್ಲಂದದೊಳನೊಡಂಬಡಿಸಿ ಮನಂಗೆಲ್ವುದೆಂದು 
ನಿಯೋಜಿಸಿ ಪೋದಂ (ಅದಿಪು. ೩-೨೬ ವು: [ಅಗ್ರ * ಮಹಿಷಿ] 
ಅಗ್ರಮಾಂಸ (ನಾ). ೧. ಹೃದಯದ. ಮಾ eR ಹೃದಯ : 
“ ಅಗ್ರ ಮಾಂಸಮೆಂದೆನಲು ಬಹೆ[ಪಾಕಾಂ. ಬಹಂ]ಬಿಕ್ಕಕ್ಕು ” (ಮಂಗರಾ. 
೧೧೩-೭). ೨೬ ಯಕೃತ್ತಿನ ಮೇಲೆ ಬೆಳೆದ ದುರ್ಮಾಂಸ. 
[ಅಗ್ರ * ಮಾಂಸ] 
ಅಗ್ರರ “ಅಗ್ರಾರ' ನೋ. 
ಅಗ್ರವರ್ತಿ (ಗು): ೧: ಮುಂದಿರುವ. (ನಾ). ೨. ಮುಂದಾಳು. 
[ಸೆಂ. ಆಗ್ರವರ್ತಿಸ್‌] 
ಅಗ್ರಶಾಖೆ (ನಾ). ತುದಿಗೊಂಬೆ : ಭೂರುಹದಗ್ರಶಾಖೆಯೊಳು ಸೇರಿದ 
: ಳುವಕ್ಕಿ ಚೀರುವ ದನಿ (ಹಧಿಬ. ೨-೩೩). [ಆಗ್ರ * ಶಾಖೆ] 
ಅಗ್ರಶಿಷ್ಯ (ನಾ). ಶಿಷ್ಯರಲ್ಲಿ ಮೊದಲನೆಯವನು : ಶ್ರೀವರ್ಧಮಾನ 
ಸ್ವಾಮಿಯ ಮುಖೋದ್ಧ ತಾರ್ಥಮುಂ ಸಾಕ್ಸಾತ್ತದಗ್ರಶಿಷ್ಯ ಚತುರ್ಜ್ಲ್ಲಾನ 
ಸಪ್ತರ್ಧಿಸಂಪನ್ನ ಗೌತಮಗಣಧರದೇವ ರಚಿತಾಂಗಾಂಗ ಬಾಹ್ಯಲಕ್ಷಣ 
ಗ್ರಂಥಮುಂ ಅಫ್ಪುದಜಕಿಂ ಪ್ರಮಾಣಂ (ತತ್ತ್ವಪ್ರ. ೬೬). 
[ಅಗ್ರ * ಶಿಷ ಜಿ 


ಅಗ್ರಸಣಿ ೮೯ 
ಅಗ್ರಸಣಿ (ನಾ). ಒಂದು ಹಡಗಿನಿಂದ ಇನ್ನೊಂದು ಹಡಗಿಗೆ| | 
ಸಾಮಾನು ಸಾಗಿಸುವುದು (ಕಿಸಂಗ್ಲಾ. ೧೩೩). [2] 
ಅಗ್ರಸರ (ನಾ). - ಅಗ್ರೇಸರ. [ಸಂ.] 
ಅಗ್ರಸಾಲೆ (ನಾ). ದೇವಸ್ಥಾನದ ಪಾಕಶಾಲೆ; ಭೋಜನ ಶಾಲೆ : 
ಅಗ್ರಸಾಲೇ ಊಟ, ಚಂದ್ರ ಶಾಲೇ ನಿದ್ದೆ (ಗಾದೆ. ಕಿ). 5 
[ಸಂ. ಅಗ್ರ ಶಾಲಾ. / ತುಳು. ಅಗ್ರಸಾಲೆ - ಊಟದ ಮನೆ, ದೇವಾ 
ಲಯದ ಪಾಕಶಾಲೆ] 
ಅಗ್ರಸುತ (ನಾ). ಹಿರಿಯ ಮಗ : ಅವಕೊಳಗ್ರಸುತಂ ವಿ ದ್ಯಾನಿಧಿ 
ಮಲ್ಲಪಂ (ಅಜಿಪು. ೧-೨೬). [ಅಗ್ರ * ಸುತ] 
ಅಗ್ರಸ್ಥಾನ (ನಾ). ಮೊದಲ ಸ್ಥಾನ; ಗೌರವದ ಸ್ಥಾನ. 
(ಅಗ್ರ, * ಸ್ಥಾನ] 
ಅಗ್ರಹಸ್ತ (ನಾ). ಕೈಯ ತುದಿ; ತುದಿಗೈ : ಘನಸಾರ ಸರಳಚಂದನ 
ವನಮುದುಪಲ್ಲವಮನಗ್ರಹಸ್ತದೆ ಕೊಂಡು (ಆದಿಪು. ೭-೭೧). 
[ಅಗ್ರ * ಹಸ್ತ] 
ಅಗ್ರಹಾರ (ನಾ). ೧. (ರಾಜರೇ ಮೊದಲಾದವರು) ' ಬ್ರಾಹ್ಮಣರ |1| 
ಪೋಷಣೆಗಾಗಿ ದಾನಕೊಟ್ಟ ಭೂಮಿ, --ಗ್ರಾಮ: ಶ್ರೀ ಅನಾದಿತೋ | | 
೫ ೫% ೫ ಅಗ್ರಹಾರ (ಎಕ. ೪11, ಶಿಕಾರಿ. ೧೦-೧; 840) ; ಅಗ್ರಹಾರ 
ಮೆಳಮ್ಪುಣುಸೆ ವ್ರಹ್ಮಾದೇಯ ಮಾಸಾಮಿಗ ಪ್ರೀ(ಪ್ರಿ?) ತಿ ಅಟದುಕೊಳೆ | 
ಕೊಡಲಾರದೆ (ಮೈ ಆರಿ. ೧೯೪೪, ೬-೧; 808); ಆದನೂರು ಅವರಿಗೆ! 
ದತ್ತಿಯಾಗಿದ್ದ ಅಗ್ರಹಾರ (ಬೆಂದಯ. ೬೫) ; ಅಗ್ರಹಾರಕ್ಕೆ ಹೋದರೂ 20 
ದುರಾಗ್ರಹ ಬಿಡಲಿಲ್ಲ (ಗಾದೆ). ೨. ಬ್ರಾಹ್ಮಣರು ವಾಸಮಾಡುವ 
ಕೇರಿ, ಬೀದಿ. 8. ಕೆಲವು ಊರುಗಳ ಹೆಸರು: "ಅಗ್ರಾಹಾರ' 
ಪರಾ. [ಸಂ.] 
ಅಗ್ರಹಾರಿಕೆ (ನಾ). ಅಗ್ರಹಾರಕ್ಕೆ ಸೇರಿದವನು ; ಅಗ್ರಹಾರದಲ್ಲಿ | 
ವಾಸಮಾಡುವವನು ; ಅಗ್ರಹಾರ ನಿವಾಸಿ. (ದಕ. 1). 
[ಸಂ. *ಅಗ್ರಹಾರಿಕ ?] 
ಅಗ್ರಾಮ್ಯ (ಗು). ಗ್ರಾಮ್ಯುವಲ್ಲದ ; ಸುಸಂಸ್ಕೃತ; ಶಿಷ್ಟ. ([ಸಂ.] | 
ಅಗ್ಪಾಮ್ಯತೆ (ನಾ). ೧. ಅಸಭ್ಯತೆಯಿಲ್ಲದಿರುವಿಕೆ. ೨. ಕಾವ್ಯಗುಣ 
ಗಳಲ್ಲಿ ಒಂದು 2: ಇದು ಸೌಂದರ್ಯಗುಣಪ್ರಕಾಶಮಿದು ತಾನಗ್ರಾಮ್ಯ 
ತಾಧಾನಮಿಂತಿದು . , . ಸಯ್ತಪ್ಪಿನಂ ತಿರ್ದಿ ಪೇಟ್ತುದು ಪೂಮಾಲೆಯ | 39 
ನಿಂಬಿನಿಂ ಸಮೆವವೊಲ್‌ ಸತ್ಕಾವ್ಯಮಂ ಕಬ್ಬಿಗಂ (ಕಾವ್ಯಾವ. ೪೯೮)-' |] 
[ಸಂ. ಆಗ್ರಾಮ್ಯತಾ) | 
ಅಗ್ರಾಮ್ಯತ್ವೆ (ನಾ). - ಅಗ್ರಾಮ್ಯತೆ. [ಸಂ.]. 
ಅಗ್ರಾಮ್ಯವಚನವೃತ್ತಿ (ನಾ). ಕಾವ್ಯಗುಣಗಳಲ್ಲಿ ಒಂದು: ಅಗ್ರಾಮ್ಯ 
ವಚನವೃತ್ತಿ ಸಮಗ್ರರಸಾಪೂರ್ಣಮಪ್ಪುವದು ಮಧುರಂ (ಕಾವ್ಯಾ ವ. 
[ಅಗ್ರಾಮ್ಯ * ವಚನ * ವೃತ್ತಿ] 


೫೦೯). 


ಅಗ್ರಾರ, ಅಗರ, ಅಗ್ರರ, ಅಘ್ರಾರ (ನಾ). - ಅಗ್ರಹಾರ: ಆಗ್ರಾರಕ್ಕೆ | | 


ಬರ್ಸಿದ ಬ್ರಾಂಹ್ಮರು (ಸೌ ಇ ಇ. 1x-, ೪೦೮-೧೯ ; 1364) ; ಆರಾಮ 
ವಗ್ರಾರ ಧರ್ಮತಟಾಕಗಳ್‌ ಚಾರುತರದ ದೇವಾಲ್ಯ (ಕಂನನಿ. ೨೬-೩೭). 


15 | ಅಗ್ರಾಸೀನ (ನಾ).: ಮುಂದೆ ಕುಳಿತವನು. 
ಅಗ್ರಾಹಾರ (ನಾ). - ಅಗ್ರಹಾರ ೧. ಅಗ್ರಾಹಾರಂ ಸೊಆಡಿಯ 


) 
| 


ಅಗ್ರೇದಿಧಿಷು 


ಶೂದ್ರವಾಡವಾಗಿದ್ದುದನೂ ಅಘ್ರಾರವ ಮಾಡಿ (ಮೈಆರಿ. ೧೯೪೦, ೩೫-೭; 
ಸು, 1500). [ಸಂ. ಅಗ್ರಹಾರ] 

ಅಗ್ರಾರವಾಸಿ (ನಾ). - ಅಗ್ರಹಾರಿಕ : ಕುಂತಿಯ ಚರಣಸರಸಿಜಕಳಿಯ 
ನೇತ್ರಗಳೆರಗಿಸಿದರಗ್ರಾರವಾಸಿಗಳರಸ ಕೇಳಿಂದ (ಜಿನಭಾ. ೧೬-೨). 

[ಆಗ್ರಾರ * ವಾಸ್ಕಿ] 

ಅಗ್ರಾಸನ, (ನಾ). ಬ್ರಾಹ್ಮಣರ ಜೀವನ ನಿರ್ವಾಹಕ್ಕಾಗಿ ದಾನವಾಗಿ 
ಕೊಟ್ಟ ಭೂಮಿ, ಗ್ರಾಮ; ಅಗ್ರಹಾರ: ನಿಮಗೆ ದಾರಿದ್ರ ಮೋಕ್ಷ 
ಮಕ್ಕುಂ ಸಸ್ಟಿಗ್ರಾಮಸಮನ್ವಿತಮಪ್ಪ ಅಗ್ರಾಸನ [ಪಾ ಠಾ ೦. ಗ್ರಾಮ] 
ಮನರಸನಂ ಬೇಡಿಕೊಂಡೊಡೆ ಸುಖದಿಂ ಬಾಲಸ್ವಿರೆನೆ. . . ಇಂತು ಆಗ್ರಾ 
ಸನಮೆನುಣುತ್ತಮಜುವತ್ತು ಬಾಡಮನಾಳುತ್ತಂ (ವ ಡ್ಡ ರಾ. ೧೮೫-೭). 
೨. ಬ್ರಾಹ್ಮಣರಿಗಾಗಿ ಏರ್ಪಡಿಸಿದ ಭೋಜನ ಶಾಲೆ “ಭೋಜನ: 
ಅಗ್ರಾಸನದೊಳುಣಲೆಂದು ಬಂದು ಮಜಣೆಯನೇಜಕರ್ದೊನನಿಂತೆಂದಂ. .. 
-ಎನ್ನಗ್ರಾಸನಮನುಣಲೈ ಯೋಗ್ಯನಲ್ಲನದಲಿಂದಾತನನಟ್ಟ ಕಳೆಯಿನೆಂ 
ದೆಟ್ಟದನೆಂದು ಪೇಟ್ಲು ಪಡಿಯಜನಿಂದಮೆಟಕಿಯಿಸಿ (ವಡ್ಡಾ ರಾ:೧೮೫-೨೪); 
ತದನನ್ತರಂ ದೇವರಗ್ರಾಸನದಲು ಅಆಪೂರ್ನಿಗ ಬ್ರಾಹ್ಮಣರು ಪನ್ನಿರ್ವ್ವರ್ಗ್ಗೆ 
ಸತ್ವಂ ನಡೆವುದು (ಹೈಆಸೀ. ೫-೮-೪೨ ; 1008); ಶ್ರೀ ಮಹಾದೇವೇಶ್ವರ 
ದೇವರ ಅಆಗ್ರಾಸನಕ್ಕೆ ಬಿಟ್ಟಿ ಕೆಯಾ (ಎಇ. 20111, ೬೦-೯೩; 1178); 
ತಾಂ ಪ್ರತಿಷ್ಟೆ ಮಾಡಿದ ಶ್ರೀಮಲ್ಲಿಕಾರ್ಜುನದೇವರಂಗಭೋಗ ರಂಗ 
ಭೋಗಕ್ಕೆಂದಯ್ವದಿಂಬರಿಗೆ ಮಾ ಕಮ್ಮ ೬೦ ಮನಲ್ಲಿ ಯಗ್ರಾಸನ ಕ್ಕ 
ಬಿಟ್ಟರು (ಸೌಇಇ. 12-1, ೬೧೨-೯ ; 1209). "ಅಗ್ರಸಾಲೆ' ನರಾ. 

[ಆ ಅಗ್ರ * ಅಶನ] 


ಅಗ್ರಾಸನ್ಯ (ನಾ). ೧. ಮೊದಲನೆಯ ಪೀಠ; ಪ್ರಥಮ ಸಹೀಕ. 


೨.` ಅಧ್ಯಕ್ಷ ಪೀಠ : ಗಂಗಾಧರರಾಯನು ಅಗ್ರಾಸನವನ್ನು ಅಲಂಕರಿಸಿ 
ದ್ವನು (ರೂರಾಣಿ. ೮). [ಅಗ್ರ್ಯ'* ಆಸನ] 

[ಅಗ್ರ * ಆಸೀನ] 
[ಅಗ್ರ * ಆಹವ] 


ಹೊನ್ನಯ ಮಗ ಬೀರಯ್ಯ (ಮೈಆರಿ. ೧೯೪೨, ೬೭-೪; 1133); ಅಗ್ರಾ 
ಹಾರದ ಮಹಾಜನಂಗಳೂ ವಿಶೇಷ ಪೂಜಿಗಾಗಿ ಧಾರಾಪೂರ್ವಕೆವಾಗಿ 
ಸಮರ್ಪಿಸಿದ ಉ್ಪ್ರತ್ತಿ ದಿ (ಸೌಇಇ. IX-ii, ೫೧೪-೧೭ ; 1521). 

[ಅಗ್ರ * ಅಹಾರ] 

ಅಗ್ರಾಹ್ಯ (ಗು). ೧. ಗ್ರಾಹ್ಯವಲ್ಲದ; ಅಂಗೀಕಾರಕ್ಕೆ ಅರ್ಹವಲ್ಲದ; 
'ಒಪ್ಪಬಾರದ. ೨. ಇಂದ್ರಿಯಗಳಿಗೆ" ಗೋಚರವಾಗದ; ಗ್ರಹಿಸ 
ಲಾಗದ. [ಸಂ.] 

ಅಗ್ರಿಮ (ಗು). "೧. ಮೊಟ್ಟಮೊದಲಿನ; ಪ್ರಥಮ. ೨. ಪ್ರಧಾನ; 
ಶ್ರೇಷ್ಠ; ಉತ್ತಮ. ೩. ಹಿರಿಯ ; ಜ್ಯೇಷ್ಠ. [ಸಂ.] 

ಅಗ್ರಿಯ (ಗು). ೧. ಪ್ರಥಮ; ಪ್ರಮುಖ; ಶ್ರೇಷ್ಠ: ಸಂಗರದಗ್ರಿಯರು 
ಕೈವೀಸಿದರು ತೇರುಗಳ ತಿಂತಿಣೆಯ (ಕುವ್ಯಾಭೀ. ೪-೯೦). ೨. ಅಗ್ರಕ್ಕೆ 
ಸಂಬಂಧಿಸಿದ ; ತುದಿಯ. (ನಾ). ೩. ಅಣ್ಣ. (ಸಂ.] 


ಅಗರ : ೧. ಅಗರದ ಪಾರ್ವರೊಲ್ಲಿನಂತೆಯುಂ ಪರದರ ಪಾಳೆಯ |4| ಅಗ್ರೇದಿಧಿಷು (ನಾ). ೧. ಒಂದು ಸಾರಿ ಯಾರಿಗೋ ಮದುವೆಯಾ 


ದಂತೆಯುಂ (ಚಿಕವಂ. ೨೩-೧೦) ; ಚಿಗುರಿಡೆ ದೇಗುಲಂಗಳೆಗರಂ ಫೊಗ | 
ಕೇಜಕೆ ಪೊಟಲ್ಲಳೇಟಕ್ಲಿಯಿಂ ಸೊಗಯಿಸೆ (ಚಿಕವಿ. ೨-೬೦). ೩ ಅಗರ | 
ಎಂಬ ಹೆಸರಿನ ಊರುಗಳು ಹಲವು ಇನೆ (ರೂಢಿ). ಅಗ್ರರ: ೧. ಅಗ್ರರ | 
ಬಚಳಿ ವೀರಪನ ಮಗ ಹೊಂನಂಗಲ (ಮೈಆರಿ. ೧೯೪೦. ೧೧-೧ ; 1700). 
ಅಫ್ರೌರ: ೧. ಸಾತಳಿಗೆಯ ಸಾವಿರ ಐದು ಭೂಮಿ ಒಂಭತ್ತು ಆಘ್ರಾರ 
ದವರ ಮುಂದಿಟ್ಟು (ಮೈಆರಿ. ೧೯೩೨, ೪೨-೨೬; 1418) ; ಈ ಗ್ರಾಮು | 


45 


ಗಿದ್ದವಳನ್ನು ಪುನಃ ಮದುವೆಮಾಡಿಕೊಂಡವನು. ೨. ಅಕ್ಕನು 
ಅವಿವಾಹಿತಳಾಗಿರುವಾಗಲೇ ಮದುವೆ ಮಾಡಿಕೊಂಡ ತಂಗಿ. 
೩. ಶಂಗಿಯ ಮದುವೆಯಾದಾಗ ಇನ್ನೂ ಅವಿವಾಹಿತಳಾಗಿದ್ದ 
ಅಕ್ಕನನ್ನು ಮದುವೆಮಾಡಿಕೊಂಡವನು : ಕಿರಿಯಲ್ಲೆ ಮುನ್ನಮೇ 
ಮದುನೆಯಾದ ಬಳಿಕಂ ಪಿರಿಯಳಂ ಮದುವೆಯಾದ ಆಗ್ರೇದಿಧಿಸುಗಳುಂ 


(ಭಾರಶಾಂ. ೩೪-೨೪೫). [ಸಂ. ಆಗ್ರೇದಿಧಿಷೂ (ಅಗ್ರೇ * ದಿಧಿಷೂ)] 


ಅಗ್ರೇಶ್ವರ 

ಅಗ್ರೇಶ್ವರ (ನಾ). ೧. ಅತ್ಯಂತ ಶ್ರೀ ಷ್ಕ ನಾದವನು: ನಂದಿನಾಥಾ 
ಗ್ರೀಶ್ವರಂಗೆಮಗೊಂದಿನಿತು ಸಂದಿಲ್ಲ (ಬ ಸ ಪು. ೧-೬೧). ೨. ಬ್ರಾಹ್ಮಣ 
ಶ್ರೇಷ್ಠ: ಅಗ್ರೇಶ್ವರೆರ ಕಮ್ಮೆಕುಲದಿಂದೆ ಮೇಚಿದಿರ್ಪ ವಿಪ್ರನಿರ್ಸಂ 
ಮಾದಿರಾಜಂ (ಬಸರ. ೧-೯೮). [ಆಗ್ರ * ಈಶ್ವರ] 

ಅಗ್ರೇಸರ (ಗು). ೧. ಮುಂದೆ ಹೋಗುವ. ೨. ಶ್ರೇಷ್ಠ; ಅತ್ಯುತ್ತಮ. 
(ನೂ). ೩. ಮುಂದಾಳು; ನಾಯಕ. ([ಸಂ.] 

ಅಗ್ರೋದಕ (ನಾ). ದೇವರ ಪೂಜೆಗಾಗಿ ಉಪಯೋಗಿಸುವ 
ಮಾಸಲು ನೀರು : ನೈಜದಿಂದಜನ ಕರಪಾತ್ರದಗ್ರೋದಕಂ ವೈಜಯಂತೀ 
ಧರನ ಪಾದಾಂಬು (ಚೈಮಿಭಾ. ೯-೨೭). [ಅಗ್ರ * ಉದಕ] 

ಅಗ್ರ $ (ನಾ). * ಅಗ್ರಿಯ. [ಸಂ.] 

ಅಗ್ಗ ನಿತ (ಗು). ಕುಂದಿಹೋಗದ. (ಸಂ. 

ಜತ (ನಾ). ೧. ಪಾಪ. ೨. ದುಃಖ; ನೋವು; ಸಂಕಟ; ವ್ಯಸನ. 

ಕಷ್ಟ; ತೊಂದರೆ; ಅಪಾಯ. ೪. ಆಶೌಚ; ಸೂತಕ; ಮುಟ್ಟು. 

೫. ಜನ್ಮಾನಳಿ ಭವಾವಳಿ. ೬. , ಅಘಾಸುರನೆಂಬ ರಾಕ್ಷಸ: he 
ಮೆನಲ್‌. .. ಪಾಪಮಕ್ಕುಂ ” (ಮಂಗರಾ. ೧೧೬-೨) ; “ವೃಸನಕಾರ್ಯ 
ದೊಳು ಚತತ PAIN ಮತ್ತೆ ಭವಮಾಲೆಯೊಳಫಾಖ್ಯ 
ಮಕ್ಕುಂ೫ (ಮಂಗರಾ. ೧೫೦-೫೧). [ಸಂ.] 

ಅಘಚ್ಛಿದ (ಗು). ಪಾಪವನ್ನು ನಾಶಮಾಡುವ : ತ್ರಿಜಗದಘಚ್ಛಿದಂ 
ಶ್ರಿಜಗದೀಶನುತಂ ಕಥೆ ಶಾಂತಿನಾಥನಾ (ಶಾಂತಿಪು. ೧೨-೫೫). ([ಸಂ.] 

ಅಘಟನ (ನಾ). ೧. ಘಟಸದಿರುವುದು; ನಡೆಯದಿರುವುದು; 
ಅಸಂಭವತೆ. ೨. ಮಾಡಲು ಕಷ್ಟವಾಗಿರುವುದು, —ಅಸಾಧ್ಯ 
ವಾಗಿರುವುದು. [ಸಂ.] 

ಅಘಟಮಾನ (ಗು). ನಡೆಯದ; ಸಂಭವಿಸದ: ನಿನ್ನೆಂದಂತುಟಿ 
ಮೋಶ್ಷಕ್ಕೆನ್ನಿರ್ಪಿರವಘಟಮಾನವೈಹಿಕದ ತೊಡರ್ಪಿನ್ನಿರವಿನೊಳುಂಟಿಆ 
ಪದೆ ನಿನ್ನಂ ಪುಸಿಯಾಡಿ (ಪಂಪಭಾ. ೮-೪). [ಸೆಂ.] 

ಅಘಟನ್ಯಾಸಾರ (ನಾ). ಸಾಧಾರಣವಾಗಿ ಸಂಭವಿಸದ ಸಂಗತಿ. 

[ಅಘಟ್ಕ (< ಸಂ. ಅಘಟನ) * ವ್ಯಾಪಾರ] 

ಅಘಟಿತ (ಗು). ೧. ಘಟಸದ; ನಡೆಯದ. ೨. ಸಾಧ್ಯವಲ್ಲದ ; 
ಅಸಾಧ್ಯ. ೩. ಸಂಭವಿಸಲಾರದ. [ಸಂ.] 

ಅಘಟತಲು ಟನೆ (ನಾ). ೧. ಸಾಮಾನ್ಯವಾಗಿ ಸಂಭವಿಸಲಾರದ 
ಕಾರ್ಯವು ಸಂಭವಿಸುವುದು. ೨. ಅಸಾಧಾರಣ ಸಂಗತಿ; 
ಅದ್ದುತ. [ಅಘಟತ * ಘಟನೆ? 

ಅಘಟತಘಟತ (ನಾ). ನಡೆಯಲಾಗದ್ದನ್ನು ನಡಸುವವನು : ಅಘ 
ಬತಘಟತರು ವಿಪರೀತೆಚರಿತರು ಕೂಡಲಸಂಗನ ಶರಣರು ನಡೆದೆ ದಾರಿ 
ಭಯ, ಕಾಣಿರಣ್ಣಾ (ಬಸವ. ೧೪೭). [ಅಘಟತ ೬ ಘಟತ] 

ಅಘಣಿ "ಅರ್ಥವಾಣಿ' ನೋ. 

ಅಘನ (ಗು). ೧.:ಭಾರವಿಲ್ಲದ. ೨. ಘೆನರೂಪವಲ್ಲದ ; ದ್ರವ ಅಥವಾ 
ಅನಿಲ ರೂಪದ. ೩. ಟೊಳ್ಳಾಗಿರುವ. (ಸಂ.] 

ಅಘಪಡು, ಅಘವಡು (ಕ್ರಿ). - ಅಗಪಡು ೨: ಕಟ್ಟನೃಪದಿತಿಜಕುಲ 
ಸಂಘಟ್ಟಿ ದಿನಘ ಪಟ್ಟ ಚಳಿ ಿ ಕುಲಕಭ್ಯುದಯಂ ಪುಟ್ಟಿ (ಎಇ. ೪, ೧೬-೮; 
2142). ಅಘವಡು ೧. - ಅಗಪಡು ೧: ಮುನಿ 'ನೇತ್ರೇಂದ್ರಿಯಲೋಭ 
ದಿಂದಮಂದಘವಟ್ಟಿಂ (ಸಂರಾಮಾ. ೪-೮೫). ೨. ಎ ಅಗಪಡು ೨: 
ಅವರಘವಟ್ಟಿರವಂ ತಿಳಿದು ವಿಭೀಷಣನಟೀಪಿ ರಾಮ ಲಕ್ಷ್ಮೀಧರರ್ಗೆ 


೯೦ 


30 


ಸ್ಟ 


(ಪಂರಾಮಾ. ೧೩-೧೪೮). ಔ "ಅಘಪಡು', "ಅಘವಡು' ಎಂಬವು | 
"ಅಿಗಪಡ್ಕು' "ಅಗವಡು? ಎಂಬವುಗಳ ಈ ಚಿನ ರೂಪಾಂತರ |45 


ಗಳೆಂದು ತೋರುತ್ತದೆ. (ಅಘ್ಯ (ಆ ಅಗ- ?) * ಪಡ್ಕು] 


ಅಘೋರನರಕ 


ಅಘಮರುಷಣ (ನಾ). - ಅಘೆಮರ್ಷುಣ. "ಅಘಮರುಷಣಂ 
ಗೆಯ್‌? ಪರಾ. [ಸಂ. ಅಘಮರ್ಷಣ] 
ಅಘಮರುಷಣಂಗೆಯ್‌ (ಕ್ರಿ). ಪಾಪನಿವಾರಕವಾದ ಮಂತ್ರೋ 

; ಚ್ಚಾರಣೆಯೊಡನೆ ಸ್ನಾನಮಾಡು : ಸರಸಿಗಳ ಪುಣ್ಯೋದಕದಲಘ 

ಮರುಷಣಂಗೆಯ್ದ್ಹು (ತೊರರಾ. ೧-೯-೧೫). [ಅಘಮರುಷಣ* ಗೆಯ್‌'] 
ಅಘಮರ್ಷ (ನಾ). ಜಪ: “ಜಪಮಘಮರ್ಷ ೦? (ವಸ್ತುಕೋ. 
೫೭-೩೫). [ಸಂ.] 
ಅಘಮರ್ಷಣ (ನಾ). ೧. ಪಾಪವನ್ನು ಕಳೆಯುವುದು; ಪಾಪ 
ನಿವಾರಣೆ. ೨. ಅಘಮರ್ಷಣ ಮಂತ್ರ. ೩. ಆ ಮಂತ್ರದ ದ್ರಷ್ಟಾರ 
ನಾದ ಖುಷಿ. (ಸಂ. (ಅಘ * ಮರ್ಷೇಣ)] 

ಆಘರಿಪು (ನಾ). ೧. ಪಾಪಕ್ಕೆ ಶತ್ರು. ೨. ಅಘಾಸುರನ ಶತ್ರು; 

ಶ್ರೀಕೃಷ್ಣ. [ಅಘ + ರಿಪು] 
ಅಘವಡು “ಅಘಪಡು' ನೋ 
ಅಘನಿಘಟನ (ನಾ). ಪಾಪವು ನಾಶವಾಗುವುದು; ಪಾಪಕ್ಷಯ: 
ಆಮರಪಟಹಧ್ವನಿಗಳ್‌: ಮೊಟಗಿದುವೌಬಾರಿಕತನು ನೆಟಲಂತಿಕೆ ನೆಲಕೆ 
ವಂದುದಘವಿಘಟನದಿಂ (ಶಾಂತಿಪು. ೧೨-೩೩). [ಅಘ + ವಿಘಟಿನ] 

ಅಘಹರ (ಗು). ೧. ಪಾಪವನ್ನು ನಾಶಮಾಡುವ. (ನಾ). ೨. ಪಾಪವು 
ನಾಶವಾಗುವುದು : ಬಿಡೆ ಕೇಳ್ವಡಘಹರಂ ನೆನೆಯೆ ಪುಣ್ಯೌಘ ನುಡಿದಡೆ 
ಸರ್ವಸಿದ್ಧಿ (ಹಚಕಾ. ೧೦-೩೦). (ಅಘ * ಹರ್ಕ] 

ಅಘಹಾರಿ (ನಾ). = ಪಾಪವನ್ನು ನಾಶಮಾಡುವವನು: ಭಾಗವತ 

ಜನಲೋಲುಪನು ಬಂದ ಭಾವಿಸುವಡಫ'ಹಾರಿ ಬಂದನು (ಕುವ್ಯಾಉ. 
. ೮-೫೨). [ಸಂ. ಅಘಹಾರಿನ್‌] 
ಅಘಾಟ (ನಾ). ಅದ್ಭುತ; ಅತಿಶಯ ; ಲೋಕೋತ್ತರತೆ : ಉಳಿದ 
ರಿಬ್ಬರು ನಿಲುವರೇ ಕುರುಪತಿಯಘಾಟದ ಗದೆಯ ಗಾಯದಲಿ (ಕುವ್ಯಾಗ. 
೫-೫೦).; -ಅತಿಬಲರನನುಪಮ ರಣದೆಘಾಟಿಕಿರೀಟಿವರ್ಧನರ (ತೊರರಾ. 
೬-೨೦-೩). [4-?. ಮರಾ. ಆಫಾಡ್‌] 
ಅಘಾತಿ (ಗು). ೧. ಕೊಲ್ಲದ; ತೊಂದಕಿ ಮಾಡದ ; ಅಪಾಯಕರ 
ವಲ್ಲದ. ೨. [ಜೈನ] ಜೀವದ ಅನಂತಜ್ಞಾ ನಾದಿ ಗುಣಗಳನ್ನು 
ನಾಶಮಾಡದ (ಕರ್ಮಗಳು) : "ಅಘಾತಿ ರ್ಮ? ಪರಾ. 
[ಸಂ. ಅಘಾತಿನ್‌] 
ಅಘಾತಿಕರ್ಮ (ನಾ). [ಜೈನ] “ಆಘಾತಿಕರ್ಮಗಳಲ್ಲಿ ವೇದನೀಯ, 
ಆಯು, ನಾಮಗೋತ್ರ ಎಂದು ನಾಲ್ಕುಬಗೆಯಾಗಿವೆ ೫ (ಜೈನಪ. ೩೬೬). 
"ಅಘಾತಿ' ಪರಾ. [ಅಘಾತಿ+ ಕ 7] 
ಅಘಾರಿ (ನಾ). ಪಾಪಕ್ಕೆ ಶತ್ರು: ಅಮಿತಕೀರ್ತಿ ಕೇವಳಿಯಂ ಬಂಧಿಸಿ 
ಮದ್ಭವಪದ್ಭತಿಯಂ ಬೆಸಗೊಳೆ ಬೆಸಸಿದನಘಾರಿ ದಿವ್ಯಧ್ವನಿಯಿಂ 
(ಶಾಂತಿಪು. ೬-೮೫). [ಅಘ + ಆರ್ಮಿ] 

ಅಘೋರ. (ಗು). ೧- ಘೋರವಲ್ಲದ; ಭಯಂಕರವಲ್ಲದ. ೨. ಅತಿ 

ಭಯಂಕರ; ಘೋರ: ಮಜಕಿಯದಘೋರ ದುಶ್ಚರ ತಪಶ್ಚರಿತಂ ಮಳ 

- ಧಾರಿಜೀವರ (ಎಕ. 11, ೧೧೭-೯೨; 1123). "ಅಘೋರತಪ' ಪರಾ 

4. ತತ್ಪುರುಷ ಅಘೋರ, ವಾಮದೇವ, ಸದ್ಯೋಜಾತ, ಈಶಾನ 
ಎಂಬ ಶಿವನ ಪಂಚಮುಖಗಳಲ್ಲಿ ಒಂದು. [ಸಂ.] 

! ಅಘೋರತಪ (ನಾ). ಘೋರವಾದ ತಪಸ್ಸು: ಹುತ್ತವ ಬಡಿದೊಡೆ 
ಹಾವು ಸಾಯಬಲ್ಲುದೆ ಅಯ್ಯಾ? ಅಘೋರತಪವ ಮಾಡಿದೊಡೇನು ? 
ಅಂತರಂಗ-ಆತ್ಮಶಾದ್ಧಿ ಯಿಲ್ಲದವರೆನೆಂತು ನಂಬುವನಯ್ಯಾ(ಬಸವ. ೧೧೭). 

[ಸಂ..ಅಘೋರತಪಸ್‌ (ಅಘೋರ + ತಪಸ್‌)) 
ಅಘೋರನರಕೆ:(ನಾ). ಆಅಘೋರವೆಂಬ ನರಕ: ಭೋಗಾದಿ ಭೋಗವ 


ಅಘೋರಾಸ್ತ್ರ 


ಸಮವಾಗಿ ಭೋಗಿಸಲು ಅಘೋರನರಕದಲ್ಲಿಕ್ಳುವ ಕೂಡಲಸಂಗಮದೇವ 
(ಬಸವ. ೭೮೨). [ಅಘೋರ ನರಕ) 
ಅಘೋರಾಸ್ತ್ರ (ನಾ). ಶಿವಮಂತ್ರೋಚ್ಚಾರಣೆ ಮಾಡಿ ಪ್ರಯೋ 
ಗಿಸುವ ಅಸ್ತ್ರಗಳಲ್ಲಿ ಒಂದು: ಶಿವಾಸ್ತ್ರ ಕ್ಷುರಿಕಾಸ್ತ್ರ ಪಾಶುಪತಾಸ್ತ್ರ 
ವ್ಳೋಮಾಸ್ತ್ರ ಅಘೋರಾಸ್ತ್ರ ಮೆಂಬ ಪಂಚಾಸ್ತ್ರ ಮಹಾಮಂತ್ರಗಳಂ 
(ವಿವೇಕ. ೮೧)- [ಅಘೋರ + ಅಸ್ತ್ರ) 
ಅಘೋಷ (ಗು). ೧. ಧ್ವನಿಯಿಲ್ಲಿದ; ; ಸದ್ದಿಲ್ಲದ. ೨. [ವ್ಯಾಕ] 
ಘೋಷ ತಂತುಗಳ ಸ್ಪಂದನವಿಲ್ಲದೆ ಉಚ್ಚರಿಸುವ (ವರ್ಣ). 
ಉದಾ ವರ್ಗೀಯ ವ್ಯಂಜನಗಳಲ್ಲಿ ವರ್ಗದ” ಪ್ರಥಮ ದ್ವಿತೀಯ 
ವರ್ಣಗಳು, ಅವರ್ಗೀಯಗಳಲ್ಲಿ ಶ್‌, ಷ್‌, ಸ್‌ ಎಂಬವು. [ಸಂ.] 
ಅಫ್ರಾರ "ಅಗ್ರಾರ' ನೋ. 
ಅಚಂಗೆ (ನಾ). ಒಂದು ಗಿಡ (ಮೈಔಗಿ. ೬೮-೧೩೮೭). [2] 
ಅಚಂಡ (ಗು). ಚಂಡವಲ್ಲದ; ಬಿರುಸಲ್ಲದ; ಕೋಪವಿಲ್ಲದ; 
ವಾದ. [ಸಂ.] 
ಅಚಂಡಿ (ನಾ). ಸಾಧುವಾದ ಹಸು. (ಸಂ. ಆಚಂಡೀ] 
ಅಚಕ್ಷು (ನಾ). ೧. ಶಣ್ಣಿಲ್ಲದವನು; ಕುರುಡ. ೨. ಕೆಟ್ಟುಹೋದ 
ಕಣ್ಣು; ಅಳಿಗಣ್ಣು : “ಅಚಕ್ಷುನೆಂಬುದು ಅಟ್‌ಗಣ್ಣು” (ಹಲಾಯು. 
೧೨೬-೮೭); “ಅಚ ಕ್ಷುವೆನಲಳಿಗಣ್ಣೆನಿಕ್ಕು > (ಮಂಗರಾ. ೧೩೫-೩೭). 
(ಸಂ. ಅಚಶುಸ್‌] 
ಅಚಕ್ಷುರ್ದರ್ಶನ (ನಾ). [ಜೈನ] ಕಣ್ಣನ್ನು ಉಳಿದ ಇಂದ್ರಿಯಗಳು 
ಮತ್ತು ಮನಸ್ಸು ಇವುಗಳಿಂದ ಒದಗುವ ದೃಷ್ಟಿ : ಚಕ್ಷುರ್ದರ್ಶ 
ನಾವರಣೇಯಮಚಕ್ಷುರ್ದರ್ಶನಾವರಣೀಯಂ... ಭೇದದಿಂ ನವವಿಧ 
ಭೇದಮಪ್ಪ ದರ್ಶನಾವರಣೇಯಮುಮಂ (ಸುಕುಮಾ. ೩-೩೯ ವ); ಚಕ್ಷುಃ 
:ಇಚಕ್ಷುರಿಂದ್ರಿಯದ ಕಾಣ್ಕೆ ಚಕ್ಷುರ್ದರ್ಶನಂ ಅದಂ ಮಜಕಿಯಿಸುವುದು 
ಚಕ್ಷುರ್ದರ್ಶನಾವರಣೀಯಂ, ಆಚಕ್ಷುಃ- ಉಳಿದಿಂದ್ರಿಯಂಗಳ ಮನದ 
ಕಾಣ್ಯೆ ಅಚಕ್ಷುರ್ದರ್ಶನಂ ಅದಂ ಮಣಕಿಯಿಸುವುದು ಆಚಕ್ಷುರ್ದರ್ಶನಾ 
ವರಣೀಯಂ (ತತ್ತ್ವಪ್ರ. ೨೯೨). [ಸಂ. (ಅಚಕ್ಷುಸ್‌ ೬ ದರ್ಶನ)] 
ಅಚತುರ (ಗು). ಚತುರನಲ್ಲದ. [ಸಂ.] 
ಅಚತುರೆ (ನಾ). ಚತುರೆಯಲ್ಲದವಳು. (ಸಂ. ಅಚತುರಾ]' 
ಆಚಪಲ (ಗು). ೧. ಚಪಲವಿಲ್ಲದ. ೨. ಸ್ಥಿರವಾದ. ([ಸಂ.] 
ಅಚಜಾಬು, ಅಚ್ಚವಾವು (ನಾ). ಅವಶ್ಯವಾದ ಸಾಮಗ್ರಿ, ಉಪ 
ಕರಣ (ಸ್ಯಾಂಡರ್‌). ಅಚ್ಚ ನಾವು (ಸ್ಯಾಂಡರ್‌). 
[+ ಪಾರೆ. ಓಂ. ಅಸ್‌ ಬಾಬ್‌] 
ಅಚಮತ್ಕಾರ (ನಾ). ಚಮತ್ಕಾರವಿಲ್ಲದಿರುವಿಕೆ : ವೈರಿಪದವಪಶಬ್ದ 
ವಚಮತ್ಯಾರವಧನೋಪಮೆ , .. ಎನಿಪ್ಪ ಪೊಳ್ಳಂ ತೂಜಕ ಕಳೆದು (ಬಸಪು. 
೧-೧೮). [Aೆಂ.] 
ಅಚರ (ಗು). ೧.. ಚಲನವಿಲ್ಲದ; ಇದ್ದಲ್ಲಿಯೇ ಇರುವ. (ನಾ). 
೨. ಸ್ಥಾವರ; ಜಡ: ಚರಮಚರಮೆಂಬ ಜಗದಂತರದೊಳ್‌ ಖಳನೆಲ್ಲಿ 
ಫೊಕ್ಕೊಡಂ . . . ಕೊಲ್ಲದಿರೆಂ (ಗದಾಯ. ೬-೨೨). [ಸಂ.] 
ಅಚರಸ (ನಾ). ಒಬ್ಬನ ಹೆಸರು: ಮಹಾಪ್ರ ದಾನ ಅಚರಸವೊಡೆ 
ಯರೂ ಬಾರಕೂರ ರಾಜದಾನಿಯಲ್ಲಿದ್ದು (ಕಣ. 7, ೫೮-೪ ; 1446). 
[ಅಚ್ಛ (ಆ. ಆಚ ಆ ಆಯ್ದ)* ಅರಸ. P "ಅಚೆಯನಾಯಕಳ' ಪರಾ.] 
ಅಚಲ, ಅಚಳ (ಗು). ೧. ಚಲಿಸದ; ಅಳ್ಳಾಡದ; ಸ್ಥಿರ. ೨. ಶಾಶ್ವತ; 
ನಿತ್ಯ. (ನಾ). ೩. ಬೆಟ್ಟ. ೪. ಮೋಕ್ಷ. ೫. ಯೋಗಿ. ೬. ಕಿರಣ. 
೭. ಪಾಮರ. 6. ಅಗಣಿ. ೯. ಏಳು ಎಂಬ ಸಂಖ್ಯೆಗೆ ಒಂದು 
ಸಂಕೇತ: “ಅದ್ರಿ ಮರೀಚಿ ನಿತ್ಯ ಪಾಮರಮಪವರ್ಗಮುಂ ಪರಮ 


ಸಾಧು 


೯ಗಿ 


ಛಾ 


40 


43 


ಅಚಿಂತ್ಯ 


ಯೋಗಿಗಳಿಂತಚಲಾಖ್ಯ ಸಂತತಂ” (ನಾನಾರ. ೪೨). ಅಚಳೆ : ೧೦. ಪರ 
ಮಾತ್ಮ : ೫,೧೦. ಅಚಳ ನ ದೆಸೆಯಿಂದುದಯಿಸುವ ಚರಾಚರಮ 
ಚಟ ಳೆ ನಿಂದೆ ಪೊಜಗಣವಲ್ತೆಂದಚಳಿತಚಿತ್ತದಿನಿರ್ಪಂ ಪ್ರಚಣ್ಣನದ್ವೈತಿ 
ನಿರುಪಮಂ ಗುಣಗಳ್ಳ (ಎಕ. ೪1, ಶಿಕಾರಿ. ೧೨೯-೨೧; 1071). [ಸೆಂ.] 
ಅಚಲತಾರೆ (ನಾ). M ರವಾದ ನಕ್ಷತ್ರ. [ಅಚಲ ತಾರೈ] 
ಅಚಲಪದ (ನಾ). ಶಾಶ್ವತ ಪದವಿ; "ಮೋಕ್ಷ: ಹುಟ್ಟಿ ಸಾವ ಭವಾಟ 
ವಿಯ ಕೆಡುವಟ್ಟೆ ಡುತ ಕಳಿದಚಲಪದದಲಿ ನೆಟ್ಟ dos ನೆಆತಿ 
ಸುಖಿಯಾಗು ಸ ೫-೮-೩೮). (ಅಚಲ * 'ಪದ್ಯ] 
ಅಚಲರಿಪು (ನಾ). ಪರ್ವತಗಳ ಶತ್ರು; ಇಂದ್ರ. [ಅಚಲ ರಿಪು] 
ಅಚಲಸುತೆ (ನಾ). ಪರ್ವತಶುತ್ರಿ ಹ ಮುಡಿಯೊಳಗಮ 
ರಾಪಗೆಯ ತಳೆದು US ಪೊಡೆಯೊಳ 
-ಗಖಿಲ ಜಗಂಗಳ ನಿಲಿಸಿದ ಮೃಡ (ತ್ರಿಭುತಿ. ೧-೩). [ಅಚಲ + ಸುತೆ] 
ಅಚಲಿತ, ಅಚಳಿತ (ಗು). ಅಲುಗಾಡದ; ಸ್ಥಿರ: ಘೋರತಪದಚಲಿತರ 


ನೀಕ್ಷಿಸಿದನವನೀಶನು (ಹಡಕಾ. ೬-೩೫). ಅಚಳಿತ : "ಅಚಳಿತಚಿತ್ತ? 
ಪರಾ. [ಸಂ.] 
ಅಚಲೆ (ನಾ). ಭೂಮಿ. [ಸಂ.] 


ಅಚಲೇಂದ್ರ (ನಾ). ಪರ್ವತರಾಜ : 
[ಅಚಲ + ಇಂದ್ರ] 
ಅಚಲೇಂದ್ರತನುಜೆ (ನಾ). ಪರ್ವತರಾಜನ ಪುತ್ರಿ; ಪಾರ್ವತಿ : 
ಬೀಸದು ಬಿಜಂಸುಗಾಳಿ, . . ತರುಗಳಲ್ಲಿ ಪಣ್‌ಕಾಯ್ಲಳಂ ಬೀಯಲೀ 
ಸದು ಸಮಸ್ತ ಖಯತುಸಮಯಂಗಳಚಲೇಂದ್ರತನುಜೆ ತಪಮಿರೆ ಬನದೊಳು 
[ಅಚಲೇಂದ್ರ + ತನುಜಿ] 


"ಅಚಲೇಂದ್ರತನುಜಿ' ಪರಾ 


(ಜೈ ಮಿಭಾ. ೧೫-೧೭). 
ಅಚಳ "ಅಚಲ? ನೋ. 
ಅಚಳಿತ "ಅಚಲಿತ' ನೋ. 
ಅಚಳಿತಚಿತ್ತ (ನಾ). ಸ್ಥಿರವಾದ ಮನಸ್ಸು :. ಅಚಳಿತಚಿತ್ತದಿನಿರ್ಪೃಂ 

ಪ್ರಚಣ್ಣ ನ ತಿ ನಿರುಪಮಂ ಗುಣಗಳ್ಳ (ಎಕ. 111, ಶಿಕಾರಿ. ೧೨೯-೨೧; 
is (ಅಚಳಿತ +. ಚಿತ್ತ] 
ಅಚಳಿಯಂ (ಅ). (ಬ್ರಹ್ಮಚರ್ಯ ಮುಂತಾದ ನಿಸ್ಮೆ ಗಳಲ್ಲಿ) ಅಚಲಿತ 
ವಾಗಿ; ಸ್ಥಿರವಾಗಿ: ಅಯ್ದು ಗದ್ಯಾಣಂ ಅಚಳಿಯಮಿಪ್ಪ ವರ್ಗ್ಗೆ 
ಕೊಟ್ಟುದು (ಇಆ. vir, ೨೮೭-೨ ; 900). 
[ಪ್ರಾಃ ಆಚಲಿಆಂ (ಆ ಸಂ. ಅಚಲಿತಂ)] 
ಅಚಾತುರ್ಯ (ನಾ). ೧. ಚಾತುರ್ಯವಿಲ್ಲದಿರುವಿಕೆ; ಜಾಣತನವಿಲ್ಲ 
ದಿರುವಿಕೆ. ೨. ಪ್ರಮಾದ: ಅವನು ಮನೆಗೆ ಹಿಂದಿರುಗುವಷ್ಟರಲ್ಲಿ ಒಂದು 
ಅನಿರೀಕ್ಷಿತವಾದ ಅಚಾತುರ್ಯ ನಡೆದುಹೋಗಿತ್ತು (ರೂಢಿ). [ಸಂ.] 
ಅಚಾನಕ್‌ (ಗು). ಅನಿರೀಕ್ಷಿತ : ಮಾವನಿಗೆ ನನ್ನ ಆಗಮನ ಅಚಾನಕೆ 
ವೆನಿಸಿದ್ದೆರೆ ಹೆಚ್ಚು ಪರಿಣಾಮಕಾರಿಯಾಗಬಹುದಿತ್ತು (ದೀಪನಿ. ೧೫೭) ; 
ತುಳಸಿಯ ಹರಿಣಾಕ್ಷಿಯಲ್ಲಿಯ ಚಂಚಲತೆ ದೀಪ್ತಿ ಅಚಾನಳ ಮುಗುಳು 
ನಗೆಯ ಮಿಸುನಿ "ನಮಸ್ತೆ? ಹೇಳಿದ ಠೀವಿ ಅವನಿಗೆ ತೀರ ಅಪರಿಚಿತ 

(ದೀಪಹ. ೧೦೭). [<«- ಮರಾ. ಹಿಂ. ಅಚಾನಕ್‌] 
ಅಚಾಲ್ಯ (ಗು). ಅಳ್ಳಾಡಿಸಲಾಗದ ; ದೃಢ; ಶಾಶ್ವತ. 
ಅಚಿಂತ (ನಾ). ಚಿಂತೆಯಿಲ್ಲದವನು: ಅಭವರವ್ಯಯರಮಿತಮಹಿಮರ 

ಚಿಂತರಕ್ಷಯರಾದ್ಯರನುಪಮರು (ಬಸಪ. ೮-೪೭). [ಸಂ.] 
ಅಚಿಂತ್ಯ (ಗು). ೧. ಚಿಂತಿಸಲಾಗದ; ಕಲ್ಪನೆಗೆ ಮಾರಿದ. (ನಾ). 

೨. ಕ್ಕೆ ೩. ಓಂದು ಅಂಕಿಯ ಜಿ ಮೂವತ್ತೊಂದು 

ಸೊನ್ನೆಗಳನ್ನು ಅಥವಾ ಅಂಕಿಗಳನ್ನು ಇಟ್ಟರೆ ಆಗುವ ಸಂಖ್ಯೆ 

(ಸ್ಯಾಂಡರ್‌). [ಸಂ.] ` 


[ಸಂ.] 


ಅಚಿಕ್ಕಣ 


ಅಚಿಕ್ಕಣ (ಗು). ಮೃದುವಲ್ಲದ ; ಒರಟಾದ. [ಸಂ.] | ! 
ಅಚಿತ (ಗು). ೧. ರಾಶಿಮಾಡದ. (ನಾ). ೨. ಹತ್ತು; ಖಂಡುಗದ | 
ತೂಕ ; ಒಂದು ಗಾಡಿಗೆ ತುಂಬುವಷ್ಟು (ಕಿಸಂಗ್ಲಾ. ೧೬೮) : ಹತ್ತ 
£ತ್ತುಹ]ಣ ತೂಕೆಮೊಂದು ಗದ್ಯಾಣ ಅದು ನಾಲ್ಯಾಗಲೊಂದು ಕರ್ಷೆ 
ಅದು ನಾಲ್ಯಾಗಲೊಂದು ಹಲ ಅದು ಇಪ್ಪತ್ತಾಗಲು ವಂದು ಟೆಸಿಗೆ ಇದು 
ಆಯಿದಾಗಲು ಒಂದು ತೊಲೆ ಆ ತೊಲೆ ಇಪ್ಪತ್ತಾಗಲು ವಂದು ಭಾರ ಆ 
ಭಾರ ಹತ್ತಾಗಲೊಂದು ಅಚಿತವಹುದು (ವಿವೇಕ. ೬). [ಸಂ.] 
ಅಚಿತ್ತು (ನಾ). “ಚಿತ್‌” ಅಲ್ಲದ್ದು; ಅಚೇತನ; ಜಡ. 
[ಸಂ. ಅಚಿತ್‌] 
ಅಚಿನ್ನಿದ್ರೆ (ನಾ). ಜಡತೆ ತುಂಬಿದ ನಿದ್ದೆ; ಎಚ್ಚರಗೊಳಿಸಲಾಗದ |10 
ನಿದ್ದೆ: ಜ್ಯೋತಿಯಾದರೂ ತನೋಲೀಲೆಯಲಿ' ತ ಮುದ್ರೆಯಾದೆ. 
ಎನಿತು ಕರೆದರೂ ಓಕೊಳ್ಳದಿರುವ ಅಚಿನ್ನಿದ್ರೆಯಾದೆ (ಅಗ್ನಿಹಂ. ೯೪)- 
(ಸೆಂ. ಅಚಿನ್ನಿದ್ರಾ (ಅಚಿತ್‌ * ನಿದ್ರಾ)) 
ಅಚಿರ (ಗು). ೧. ಬಹುಕಾಲ ನಿಲ್ಲದ; ಕ್ಷಣಿಕ; ಶಾಶ್ವತ ವಲ್ಲದ. | 
೨. ಇತ್ತೀಚಿನ; ಹೊಸದಾದ. ೩. ಶೀಘ್ರ. (ಸಂಸ | 
ಅಚಿರದ್ಯುತಿ (ನಾ). ಕ್ಷಣಿಕವಾದ ಬೆಳಕು; ಮಿಂಚು. _ 
[ಅಚಿರ * ದ್ಯುತಿ] 
ಅಚಿರಪ್ರಭೆ (ನಾ). ಎ ಆಚಿರಮ್ಯುತಿ : ಆಚಿರಪ್ರಭೆಯುಂ ಪೆಂಡಿರ ಶುಚಿ 
ತ್ವಮುಂ ಕ್ಷಣದಿನಗ್ಗ ಳಂ ನಿಲ್ಕುಮೆ ಪೇಟ್‌ (ಪಠಿರಾಮಾ. ೯-೧೬೧). 
[ಆಟಿರ* ಪ್ರಭೆ) 
ಅಚಿರಾಂಶು (ನಾ). - ಅಚಿರದ್ಯುತಿ : “ಅಚಿರಾಂಶುವೆನಲು... . ಮಿಂಚೆ 
ನಿಕ್ಕುಂ” (ಮಂಗರಾ. ೧೩-೪) ; ಪೆರೆಯಿಕ್ಕಿ .ಪೋದುವಚಿರಾಂಶುರಸನ 
ಘನಕಾಲವಿಷಧರಂಗಳ್‌ ಗಗನೋದರಗಹ್ವರದೊಳೆನಲ್‌ ತರತರದಿಂ 
ಪಸರಿಸಿದುವಂದು ಬಿಳಿಯ ಮುಗಿಲ್ಲಳ್‌ (ಪಂರಾಮಾ. ೭-೧೬೪). 
[ಅಚಿರ * ಅಂಶು] 
ಅಚುಂಬಿತ (ಗು). ೧. ಚುಂಬಿಸಿಲ್ಲದ. ೨. ಯಾರೂ ಮುಟ್ಟದಿರುವ. 
೩. ಹೊಂದಿಕೆಯಿಲ್ಲದ; ಅಸಂಬದ್ಧ (ದಕ. ಕಿ). ೪. ಅಸಾಧಾರಣ; 
ಆಶ್ಚ ರ್ಯಕರ (ಗ್ಯ ಕೆಟ್‌)... [ಸಂಪ 
ಅಚುನೋದ (ನಾ). ಒಂದು ಮೂಲಿಕೆ (ಮೈಔಗಿ. ೩೧-೧೨೨). [?] 
ಅಚೆಯನಾಯಕೆ (ನಾ). ಒಬ್ಬನ ಹೆಸರು : ಅಚಿಯನಾಯಕ ಮಾಡಿ 
ಸಿದ ದೀಪಮಾಲೆಯ ಕಂಬ (ಎ ೫, ಚಿಂತಾಮ. ೭೧-೪ ;,`?). 
[<£ ಅಚ್ಕ ( ಆ ಅಚ ಆ ಆಯ್ಕ"). + ಅಯ್ಯ 4 ನಾಯಕ. ೯. 
"ಅಚರೆಸ? ಪರಾ.] 
ಅಚೇತ (ಗು). - ಅಚೇತನ ೨. (ಸಂ. ಆಚೇಶಸ್‌] 
ಅಚೇತನ (ಗು). ೧. ಜೇತನವಿಲ್ಲದ; ಜಡ. ೨, ಅರಿವಿಲ್ಲದ; ಎಚ್ಚರ 185 
ವಿಲ್ಲದ. [ಸಂ.] | 
ಅಚೇತನವಸ್ತು (ನಾ). ಚೈತನ್ಯವಿಲ್ಲದಿರುವ.ವಸ್ತು': ದ್ರವ್ಯ ಗುಳು] 
ಅಚೇತನವಸ್ತುಗಳು, ಅನಾತ್ಮವಸ್ತು ಗಳು, ಜೀವೇಶ್ವರವಸ್ತುಗಳು, ಚೇತನ | 
ವಸ್ತುಗಳೆಂದು ವಿಭಾಗ (ಹಿಂದಸಾ.. ೨೩೯). [ಅಚೀತನ + ವಸ್ತು] 
ಅಜೇತನನಾಚಕ. (ನಾ). ಅಚೇತನವಾದ ವಸ್ತುಗಳನ್ನು ತಿಳಿಸುವ 
ಶಬ್ದ: £ ಸಂಬೋಧನೆಯಲ್ಲಿ] ಸ್ವರಾಂತವಾದ ಶಬ್ದಗಳಿಗೆ ಏಕವಚನದಲ್ಲಿ 
ಯಾವ ಪ್ರ ತ್ಯ ಯವೂ ಸೇರದೆ ಪ್ರಕೃತಿಯೇ ಪ್ರಯೋಗವಾಗುವುದುಂಟು. 
ಆಗೆ ಅಂತ್ಯಗ್ವರವು RE ಉಂಟು. ಆದರೆ ಆಕಾರಾಂತ 
ವಾದ ಆಚೇತನವಾಚಕಗಳಿಗೆ ಈ ರೀತಿಯ ಪ್ರಯೋಗವಿಲ್ಲ (ಕೈಪಿಡಿ. ೪೧). 
[ಆಟೇತನ + ವಾಚಕ] 
ಅಚೇಲಕೆ (ಗು). ವಸ್ತ್ರವಿಲ್ಲದ; ದಿಗಂಬರ. 


; 


| 

| | 
[401 
| 


45 


3 


[ಸಂ.) 


'ಅಚ್ಚಗಂಪು. 


ಅಜೈತನ್ಯ (ನಾ). .೧. ಚೈತನ್ಯವಲ್ಲದ್ದು. ೨. 'ಅರಿವಿಲ್ಲದಿರುವಿಕೆ; 
ಅಜ್ಞಾನ. ೩. ಜಡವಸ್ತು; ಪ್ರಪಂಚ. ೪. ಶಕ್ತಿಯಿಲ್ಲದಿರುವಿಕೆ; 
೫. ಅತಿಯಾದ ಬಡತನ (ದಕ. 8). [ಸಂ.] 
ಅಚೋದ್ಯ(ಗ್ಗು). ಚೋದ್ಯವಲ್ಲದ; ಆಶ್ಚರ್ಜಕರವಲ್ಲದ. [ಸಂ.] 
ಅಚೌರ್ಯ (ನಾ). ಕದಿಯದಿರುವಿಕೆ. ([ಸಂ.] 
ಅಚ್ಚ, (ಗು). ನಿರ್ಮಲ; ಶುದ್ಧ; ಬೆರಕೆಯಿ ಬ್ಲದ; ಅಪ್ಪಟ; ಒಳ್ಳೆಯ: 
'“ನಿರ್ಮಲದೊಳಗಚ್ಚಮೆನಲ್‌ . (ಕರ್ಣಾನಿ ೫೬) ; ಮಹೀಶಂ ತೆಗೆದೆಚ್ಚ 
ನಚ್ಚ ಬಿಸುನೆತ್ತರ ಸುಟ್ಟು ರೆ ಸೂಸುವನ್ನೆ ಗೆಂ 1 ಪಂಪಭಾ. ೧೦-೯೮) ; ಅಚ್ಚ 
ಹೆಣ್ಣಿನ ಸಂಗ ಸಹ ಬಲ್ಲ (ಕಂಡ, ೨-೫೮-೮). "ಅಚ್ಛ ಕೆಂಪು]; 
"ಅಚ್ಛೆ ಗನ್ನಡ', "ಅಚ್ಚ ಬಂಗಾರ? ಇತಾದಿ ಪರಾ. (ಸು. ಅಚ್ಚ] 
ಅಚ್ಚ್ಯ(ನಾ). ೧. ಇಂದ್ರಿ ಯ: ಅಂಡಲೆಗೆಯ್ಕೆ ಬುದು ಜೋಗಿಗಳಚ್ಚ ಂಗಳ 
ಮಗಿ ಸುವೆಡೆಯೊರ್ಳ (ಉತ್ಪಜೇ. ೨-೧೩)- ಟ್ಟ ಜಪಮಣಿ : "ಅಚ್ಚ ಸರ? 
ಪರಾ. (ಸಂ. ಅಕ್ಷ] 
ಅಚ್ಚಂಗಣುಕೆ "ಅಚ್ಚಗಲುಂಕೆ' ನೋ. 
ಅಚ್ಚಂಬಲಿ (ನಾ)..ಒಳ್ಳೆಯ ಅಂಬಲಿ; ಗಂಜಿ: ಓಗರೆ, ತುಯ್ಕಲು, 
ಅಚ್ಚಂಬಲಿ, .ಹುಗ್ಗಿ). ತುಪ್ಪ, ಕಬ್ಬಿನ ರಸ"... ಬಲಿಯಂ ಕೊಡುವುದು 
(ಬಾಲಚಿ. ೧೨೬-೧೫). [ಅಚ್ಚ * ಅಂಬಳಿ]. 
ಅಚ್ಚಂಬೊಯ್‌ (ಕ್ರಿ). ಪುಟವಿಡು: ತಚ್ಛ್ರೀಳಾವನಿಸಪ್ರಭೂತದೆಸಕಂ 
ತನ್ನುರ್ವರಾಮಂಡಲಕ್ಕೆಚ್ಚಂಬೊಯ್ದ ಪರಂಜಿಯಾದುದಹಿತವ್ರಾತಕ್ಕೆ 
ಸಿರ್ಚಾದುದು (ಉದ್ಭಟ. ೧೨-೬೩). [ಅಚ್ಚಿ * ಪೊಯ್‌,] 
ಅಚ್ಚ ಕ (ನಾ). ಕಂದಾಯ ; ತೆರಿಗೆ; ಸುಂಕ: ಅವನಚ್ಚಕವೈಧೊಂನು 
(ಸ್ಯಾಂಡಲ್‌). [1] 
ಅಚ್ಚಕನ್ನಡ ಅಚ್ಚಗನ್ನಡ' ನೋ. 
ಅಚ್ಜೆಕಪ್ಪು (ನಾ ಯಾವ ಬೆರಕೆಯೂ ಇಲ್ಲದ ಕಪ್ಪು ಬಣ್ಣ: ಅಚ್ಚ 
ಕಪ್ಪು ಕುದುರೆಯು ದುಷ್ಟಾ ಶೆ ಶೈವೆನಿಸುವುದು (ಸೌಗಂಧಿ: ೩೧೨-೧೭). 
[ಅಚ್ಚ್ಯ.* ಕಪ್ಪು (ಆ *ರ್ಪು)) 
ಅಚ್ಚ ಕನ್ಮೆತ್ತಿಯಕಿ (ನಾ). ಒಂದು ಹೆಸರು(?): ಪೊಲಿಪುಕೊಳ್ಳಿಯುಂ 
ಅರಮನೆತಾಣದ ಭಾಗಮುವರ್‌ ಅಚ್ಚಕಮ್ಮೆತಿ[ಪಾಠಾಂ. ಅರ್ಚಕೆಂಮೆಂತಿ] 
ಯಕಿ ಕೊಟ್ಟಾರ್ಸೇನನರಸರುಂ (ಎಕ. ೪1, ಕೊಪ್ಪ. ೩೭-೧೦ ; 615). [2] 
ಅಚ್ಚ ಕಾಡಿಗೆಗಣ್‌ (ನಾ). ಶುದ್ಧವಾದ ಕಾಡಿಗೆಯನ್ನು ಹಚ್ಚಿ ದ 
ಕಣ್ಣು: ಅಚ್ಚಕಾಡಿಗೆಗಣ್ಣ ಮಿಗೆ ಮಿಂಚುಗಣ್ಣ ಕಡುಪೊಚ್ಚಲರ್ಗಣ್ಣ 
ಬಲ್ಬೊಗಸೆಗಣ್ಣಬಲೆಯರ್‌ . . . ಬರುತಿರ್ದರುತ್ಸವದೊಳು (ಚೆಬ ಪು. 
೩೭-೪೪). [ಅಚ್ಚ ಕಾಡಿಗೆ * ಕಣ್‌] 
ಅಚ ಕೆಂಪು, ಅಚ್ಚ ಕ ಗೆಂಪ್ರ(ನಾ). ಶುದ್ಧವಾದ ಕೆಂಪು ಬಣ್ಣ; ಒಳ್ಳೆಯ 
೦ಪು.: ಅತ್ತಿ ಯೆ ಹಣ್ಣು ಅಚ್ಚ ಕೆಂಪಾದರೆ ಒಳಗೆ ನೋಡಿದರೆ ಹು 
ಳಿಲ್ಲ (ರೂಢಿ). "ಅಚ್ಚಗೆಂಪು: (ಮಲಿನರಕ್ಷ ವು) ಆಮ್ಲಜನಕದ ಸಂಯೋ 
ಗದಿಂದೆ ಮತ್ತೆ ಅಚ[ಚ್ಚ ಗೆಂಪಾಗುತ್ತದೆ ( ಮುಂಬಯಿ. ೬-೩೨೬)- 
[ ಅಚ್ಚ ಕೆಂಪು) 
ಅಚ್ಚ ಕೆಚ್ಚು (ನಾ). ಸ್ವಚ್ಛ ವಾದ ತಿರುಳು;. ಶುದ್ಧ ಸತ್ತ 
ಅಚ್ಚ ಕಚ ಕನ್ನಡ CSE: 
ಅಚ್ಚಕ್ಕಿ (ನಾ). (ಉಕ) ಹೊಟ್ಟು, 
ಅಕ್ಕಿ. [ಅಚ್ಚ * ಅಕ್ಕಿ] 
ಅಚ್ಚ ಕ್ಷರ (ನಾ). ಅಚ್ಚಿನ ಅಕ್ಷರ; ಮುದ್ರಣದ ಅಕ್ಷರ. 
[ಅಷ್ಟು * ಅಕ್ಷರ] 
ಅಚ್ಚಗಂಪು (ನಾ). ಹೊಸ ಕಂಪು; ಬೆರಕೆಯಿಲ್ಲದ ವಾಸನೆ; ಪರಿಮಳ: 
ಗೊಂಚಲೊಳೋಳಿಯೆ ಪಾಯ್ದುವಚ್ಚ ಗಂಪಿನೊಳವಿನಾಣಮಾಗೆ. . . ಮತ್ತ 


: ಒಸಗೆ ಬೀರಲಿ 
[ತಚ್ಚ + ಕೆಚ್ಚು] 
ಧೂಳು ಇಲ್ಲದ ಹಸನಾದ 


ಒ೩೯- ತ. 
ಕಲ್ಲು, 


ಅಚ್ಚ ಗಂಜಿ ೯೩ ಅಚ್ಚ ಬಂಗಾರ 


ಮಧುವ್ರತಾಳಿಗಳ್‌ (ಶಾಂತಿಪು. ೭-೧೨೫) ; ಅಚ್ಚಗಂಪಿನ ಸರಿೆಂಡಜಣ್ಣು | | ಅಚ್ಚಣಿಸು (ಕ್ರಿ). "ಮನಸ್ಸಿನ ಸಂಕಟವನ್ನು ಚೆನ್ನಾಗಿ ತೋರಿಸು” 


(ಅರ್ಧ ನೇ. ೨-೧೪) ; ಬಿಡದೆಸಪೆಲರಿಂದಂ “ಪೊಣ್ಮು ತಿರ್ಪಚ್ಛ ್ವಗಂಪಂ | | NY [2+ ಸು] 
(ಕಬ್ಬಿ ಾ. ೨೩೫); ಚೂತವಲ್ಲರಿಯಲರಟ್ಟಗಂಪು ಬಗೆಗೊಂಡುದು(ರಾಜಕೀ. | | ಅಚ್ಚತಾಮ್ರ (ನಾ). ಶುದ್ಧವಾದ ತಾಮ್ರ. [ಅಚ್ಚ * ತಾಮ್ರ] 
೧೦-೧೯). [ಅಚ್ಚ * ಕಂಪು] ಅಚ್ಚೆತೆ (ನಾ). ಪರಿಶುದ್ಧ ತೆ; ಸ್ವಚ್ಛ ತೆ. [ಸಂ. ಅಚ್ಛತಾ] 

ಅಚ್ಚ ಗಂಬಿ (ನಾ). ಬಿಳಿಯ ಗೀರಿನ ಅಂಚು : ಅಚ್ಚಗಂಬಿಯುಳ್ಳ ಹಚ್ಚ | 5 ಅಚ್ಚ ದಾವರೆ (ನಾ). ನಿರ್ಮೆಲವಾದೆ ತಾವರೆ; ಸೊಗಸಾದ ತಾವರೆ : 


ಡವ ಹೊದ್ದವ್ನೆ. (ಹುಟ್ಟಿಹ. ೩೦). [ಅಚ್ಚ ೬ ಕಂಬಿ] | ನುಕ್ಮೊಗಮಿರದಚ್ಚದಾವರೆಯ ಮೆಯ್ಸಿರಿಯಂ ಪಿಡಿದೆತ್ತೆ (ಕಬ್ಬಿಕಾ. ೪೦). 
ಅಚ್ಚ ಗಗೊಳ್‌ “ಅಚ್ಚಿಗಂಗೊಳ್‌' ನೋ. | [ಅಚ್ಚ | * ತಾವರೆ (ಆ ತಾಮರೆ)]" 
ಅಚ್ಚೆ ಗಡೆ (ನಾ). ನಿರ್ಮಲವಾದ ಅಥವಾ ಸೊಗಸಾದ ರಂಗೋಲಿ : | ಅಚ್ಚ ದಿಂಗಳ್‌ (ನಾ). ನಿರ್ಮಲನಾದ ಚಂದ್ರ: ನುಣ್ಮೊಗವಚ್ಚದಿಂಗಳಂ 
ರ್ಕೊರಪಾಳಿಪ್ರ ದೀಪೆದಿನೆತ್ತಂ -ಬಿಡೆಮುತ್ತಿಸಚ್ಚ ಗಡೆಯಿಂ ಮಂಡಾಕ| ಸಂದಿ (ಕಬ್ಬಿಕಾ: ೧೩೦). [ಅಚ್ಚ * ಟ್‌ 
ಪುಷ್ಪೋಪಹಾರದಿಂ (ಶಾಂತಿಪು. ೭-೩೬). (ಅಚ್ಚ, *ಸೆಡೈ) ಅಚ್ಚದುಗುಲ (ನಾ). ಶುಭ್ರವಾದ ರೇಷ್ಮೆಯ ಬಟ್ಟಿ : ಕಂಗೊಳಿಪಚ್ಚ 
ಅಚ್ಚಗದಿರು (ನಾ). ಶುಭ್ರವಾದ ಕಿರಣ; ನ ಕಾಂತಿ: | | 'ಮೆಗುಲದಂದೆರ£ ತಕ ವಿಡಿನೆರಾ (ದ್ಧ ಟ.೮-೫೬). Ted +a] 
ನೈಸಶಾಬಾಂಶಮುಖದ ಮುಗ್ಧೆ ಯೊರ್ವಳ ನಗೆಗಣ್ಣೊನೆಯಚ್ಚೆ ಗದಿಕಾಐ  ಅಚ್ಚದೊಗರಿ "ಅಚ್ಚದೊವರಿ' ನೋ. 
ಸೊಗಸುಗೊನರ (ಶ್ರೀಪಾಲ. ೯-೨). [ಅಚ್ಚ ೪ ಕದಿರು (ಆ ಕದಿರಾ)] | ಅಚ್ಚೆ ದೊವರಿ, ಅಚ್ಚ ದೊಗರಿ (ನಾ). ಶುದ್ಧವಾದ, ಅಪ್ಪಟ ತೊಗರಿ : 
ಅಚ್ಚಗನ್ನಡ, ಅಚ್ಚಕನ್ನಡ (ನಾ).`. ಶುದ್ಧ ವಾದ ಕನ್ನ ಡೆ: ಇಂಬು ಈಡ ಜೊಗರಿ : ಸೊ ತೃತೀಯತೆಗೆ - ನ ತುವರಿ - ES 
ನೆಡಿದಿಕಲಚ್ಛ ಗನ್ನ ೩ ಬ (ಸೌಂಡಸು. ಜು ೨; pM ಮತ್ತು ಆಚ್ಚ ದೊಗರಿ (ಶನುದ. ೨೯೩ ಪ ಪ್ರಯೋ). [ಅಚ್ಚ * ತೊನರಿ) 
ತದ್ಭವ ಶಬ್ದಗಳಿಂದ ಮಾತ್ರ ಕೂಡಿದ ಕನ್ನಡ: pio ಅಚ್ಚ ನ "ಅರ್ಚನ? ನೋ. 
ಬಿಗಿವೊಂದಿರೆ ಕಬ್ಬಿ ಗರಕಾನನೊಲನಿಂದೊರೆದೆಂ (ಕಬ್ಬಿಕಾ.-.೧೬); ಸಾಲ್ವ ಅಬೆ ನಂಗ (ಕ್ರಿ). ಅರ್ಚನೆಮಾಡು ; ಪೂಜಿಸು: ರಘುನಂದನಂ 
ತ್ತ್ರೇಯಾಯ್ತ ky ಶುದ್ಧ a ಗನ್ನ ಡಕ್ಟ್ರೀ ಕ್ರಮದಂ (ಶಮದೆ ೩೩). ತ್ರ ಬದೊಳಿಂದುಮಾಳ್ತಿಯನಚ್ಚ ನಂಗೈದು (ವೆಂಕಾರಾ. ೬-೬೫-೯). ` 
ಅಚ್ಚ ಕನ್ನಡ. (ಕಿ)... ` ಕನ ಡ್‌ [ಅಚ್ಚ ನ ಗೆಯ್‌] 
ಅಚ್ಚಗನ್ನಡಿಗ ಜು ೧. ಣಿ ನ್ನ ಡವೇ ತಾಯ್ದುಡಿಯಾಗಿರುವ | ಅಚ್ಚನನೆ (ನಾ). ಶುದ್ಧವಾದ ಹೂವು: ಕೊಳದಿಂ ಮಜ್ಜನಕಾರ್ಯ 
ಕನ್ನ ಡಿಗ. ೨. ಕನ್ನಡದಲ್ಲಿ ಆವರ ಅಭಿ ಮಾ ನವಿರುವ ಮಚ್ಚನನೆಯಿಂ ಭೂಷಾವಿರೋಹಂ ಫಲಾವಳಿಯಿಂ ಭೋಜನಕೃತ್ಯಂ 


10 


ಕನ್ನ ಡಿಗೆ: ಅಚ್ಚಗನ್ನಡಿಗರು ಈ ಭಾಗದಲ್ಲಿ ಅಸಮಾಭಾನಪಡಬಾರ (ಅಜಿಪು- ೨-೧೫). [ಆಚ್ಚೃ* ನನೆ) 
ದೆಂದು ನನ್ನ ಪ್ರಾರ್ಥನೆ (ಇಂಗ. ಅರಿಕೆ.- ೪). [ಅಚ್ಚಗನ್ನಡ * -ಇಗ] | | ಅಚ್ಚನಿಂಬೆ (ನಾ). ಹೊಸ ನಿಂಬೆಯ ಹಣ್ಣು : ಅಚ್ಚನಿಂಬೆಯ ಹುಳಿಯ 
ಅಚ್ಚ ಗಯಿಂಕೆ, ಅಚ್ಚಂಗಜುಕೆ (ನಾ). ಸೊಗಸಾದ, ಕೋಮಲವಾದ ನಿಕ್ಕಿ (ಸೂಪಶಾ. ೨-೨೯). ' [ಅಚ್ಚ * ನಿಂಬೆ] 


ಗೆಂಕೆ; ದೂರೇ: ನಸುಮೆಲ್ಹಚ್ಚಗಟುಂಕೆ ಸೂಸುತಿದೆ ಪೋದತ್ತಿಲ್ಲಿ | 5 ಅಚ್ಚ ಕ್ಸ "ಅರ್ಚನ' ನೋ. 
'ನಾನಾಮೃಗಂ (ಕಾದಂಪೂ. ೧೫೭) ; "ಕೊಡೆ ಗುಡಿ ತೋರಣಂ ದಧಿ ಮಧು ಅಚ್ಚೆನ್ಟೆ (ಅ). ಸ್ವಚ್ಛ ವಾಗಿ; ಸೊಗಸಾಗಿ; ಚೆನ್ನಾಗಿ: ಅಚ್ಚನೆ 
ದ್ರವಮಚ್ಚ ಗಣುಂಕೆ ಲಾಣೆ (ಕಾವ್ಯಾವ. ೬೩೨); ಅಚ್ಚಗಣುಂಕೆಯನಾಯ್ಡು ಬರ್ಷೆಲರ ಕುರುಳ ಹು ಧೂಳಿಯನೆತ್ತಿ ಸುತ್ತಲುಂ ಕೆಚ್ಚನೆಯಾದ 
ಮೆಯ್ದು ತಳ್ಳೊ ಲವಿನೊಳಿರ್ಪ (ಶಾಂತೀಶ್ವ.೧೩-೧೪೯). ಅಚ್ಚಂಗಣುಳೆ: |. ಕೌಮುದಿಯದೇನೆಸೆದಿರ್ದುದೊ (ಲೀಲಾವೆ. ೧೦-೬೭). [ಅಚ್ಚ* -ಅನೆ] 
ಫಲಮಕ್ಷತ ಕಮಲಾಕ್ಷತಮಲರಚ್ಚಂಗಜುಳೆ ಮಂಗಳದ್ರವೈಂಗಳ್‌(ಅಜಿಪು. ಅಚ್ಚಪಳುಸು (ನಾ). ನಿರ್ಮಲವಾದ ಸ್ಫಟಿಕ; ಶುಭ್ರ ವಾದ ಸ್ಫಟಿಕ: 
೪-೪೦). (P "ಅಚ್ಚಂಗಜುಕೆ '.ಎಂಬುದು "ಅಚ್ಚಗಣುಂಕೆ? ಎಂಬು |80 ಜೆನದಿಂಗಳೊಳಗಣ ಅಚ್ಚಪಳುಕಿನ ತನ ಜಿಉದಿಂಗಳೆಂಬಪ್ಪ ಂತೆ 
ದರ ಅಪಲಿಖಿತವಾಗಿರಬಹುದು. . [ಅಚ್ಚ * ಗಜುಂಳೆ] (ಆದವ. ೧೧೬). [ಅಚ್ಚ * ಪಳುಕು] 

ಅಚ್ಚಗೆಂಡ (ನಾ). ನಿಗಿನಿಗಿ ಕೆಂಡ; ತನಿಗೆಂಡ; ಥಳಥಳಿಸುವ ಕೆಂಡ : | | ಅಚ್ಚೆ'ಪುಳು (ನಾ). ಕ್ರಿಮ; ಶೀಟಿ: *ಕ್ರಿಮಿಕೀಟನಚ್ಚಪುಳುವಕ್ಕುಂ ” 


ಮೆ ಳಿಸಿ ಜೀವಾವಳಿಗಳ ತಾಳಿಸುವರನಚ್ಚಗೆಂಡದೊಳ್‌ ಕಾವಲಿಯೊಳ್‌ (ಮಂಗರಾ. ೧೧೬೨೫). [ಅಚ್ಚ * ಪುಳು (ಆ ಪುಟು)] 

ತಾಳಿಸುವರ್‌' (ಸುಕುಮಾ. ೧೧-೪೬). [ಅಚ್ಚ 3 ಕೆಂಡ] ಅಚ್ಚಪೂ (ನಾ). ಹೊಸದಾಗಿ ಅರಳಿರುವ ಹೊವು: ಅಚ್ಚಪೂಗಳನಜಸಿ 
ಅಚ ಗೆಂಪು "ಅಚ್ಛಕೆಂಪು? ನೋ. 55| ಕೊಯ್ದು. ತಂದವಣಕಿಂದೆ ಪಚ್ಚನಂ ಮಾಡಿ (ಚಿಬಪು. ೩೪-೩೧). 
ಅಚ್ಚಗೊಂಡ (ನಾ). ತನಿಗೆಂಡವುಳ್ಳೆ ಕೊಂಡ: ಕರ್ಪಿನ ಗಾಣಡೆಳ್‌ [ಅಚ್ಚ * ಪ್ಯೂ) 


ಮಜುಗುವಾಣದೊಳೆಣ್ಣೆಯ ಕುಂಡದೊಳ್‌ ಕನಲ್ಲರ್ನಿಸುವಚ್ಚಗೊಂಡ ಅಚ್ಚ ಪ್ರಸಾದಿ (ನಾ). [ವೀಶೈ] ಪರಿಶುದ್ಧ ನಾದ ಪ್ರಸಾದಿ: ವಾಯು 
ದೊಳಗುರ್ಪಿಸೆ ಸೀಳಿಸಿ ಮಾಣದಿಕ್ಕೆ ಫೋಟಸ್ತಿರ್ವಗಿಮಾಡಿ ತಾಳಿಸೆ (ಶಾಂತ. | | ಪ್ರಾಣವ ಚರಿಸದೆ ಆಕಾಶಭ್ರಮೆ ಬಲಿಯದೆ ಸರ್ಪಾಂಗವನರ್ಪಿಸಿ ಪ್ರಸಾದ 
೭-೯೫). [ಅಚ್ಚ * ಕೊಂಡ್ಕರ | ಕಾಯವಳವಟ್ಟಿಡೆ ಆತ ಅಚ್ಚಪ್ರಸಾದಿ (ಪ್ರಭುವ. ೮೮-೧೩ ಟೀಕೆ); ಸಕಲ 
ಅಚ್ಚೆ ಚರ್ಮ (ನಾ). “ಮೇಲ್ವರ್ಮದ ಅಡಿಯಲ್ಲಿಯ ಅಚ್ಚಚರ್ಮ” |40, ಭ್ರಮೆಯನೆ ಜಜಕಿದು ಗುಹೇಶ್ವರಲಿಂಗದಲ್ಲಿ ಬಸವಣ್ಣನೊಬ್ಬನೆ ಅಚ್ಚ 
{= corium. ಇಂಕನಿ), [ಅಚ್ಚ + ಚರ್ಮ] | ಪ್ರಸಾದಿ (ಪ್ರಭುವ. ೮೭-೮); ಬಂದ ಬಂದ ಪದಾರ್ಥವ ಆಯಾಯ ಮುಖ 

| 


ಅಚ್ಚ ಜೌವನೆ (ನಾ). ಹೊಸ ಪ್ರಾಯದವಳು; ನವಯುವತಿ: ನೀರೆಜಕಿ | ವನಜಾದು ನಮ್ಮ ಕೂಡಲ ಚನ್ನಸಂಗಯ್ಯನೆಂಬ ಮಹಾಲಿಂಗಕ್ಕೆ ಅರ್ಪಿಸ 
ವಚ್ಚಜೌವನೆಯ ಮೇಲುದು ಮೆಲ್ಲನೆ ಜಾಜಕೆ. (ರಾಜಶೇ. ೨-೨೬). ಬಲ್ಲಡೆ. ಆತನೆ ಸಳವ ಚಾರತನ್ನ ವಾಡೆ ಅಚ್ಚಪ್ರಸಾದಿ ಎಂಚೆನಯ್ಯ 
[ಅಚ್ಚ * ಜೌವನೆ] (ಚನ್ನವ. ೫೮-೫). [ಅಚ್ಚ ಪ್ರಸಾದಿ] 
ಅಚ್ಚ ಟ (ಆ). ಸ್ಥಿ ರವಾಗಿ; ಶಾಶ್ವತವಾಗಿ : ನೆಚ್ಚದಿರು ಈ ಕಾಯ.ನಿಚ್ಚಲ | ಆ ಅಚ್ಚ ಬಂಗಾರ (ನಾ). ಶುದ್ಧ ಹ ಬಂಗಾರ; ಅಪ್ಪಟ ಚಿನ್ನ. 
ನನಾ ಧೀನ, ಅಚ್ಚ ಟಿ: ಇಪ್ಪ ತ (ವಿಸಾಸು.' ಜಿ [ಅಚ್ಚ 4] (ಡಕ. ಕಿ). [ಅಚ್ಚ ಬಂಗಾರ] 


ಅಚ ಬಣ 
ಒಬ. ಣಿ 


ಅಚ್ಚಬಣ್ಣ (ನಾ). ೧. ಒಳ್ಳೆಯ ಬಣ್ಣ; ಬೆರಕೆಯಿಲ್ಲದ ಬಣ್ಣ. 

_ ರಾ 
೨. ಒಳ್ಳೆಯ ಬಣ್ಣದ ಸೀರೆ: ಅಚ್ಚಬಣ್ಣವನುಟ್ಟು ಉಚ್ಚಬೈತಲೆ ಬಿಟ್ಟು 
ನಿಚ್ಚಲು ಸೆಜಗ ಹಾರುವಳು (ಸರ್ವಜ್ಞ. ೧೮೨೯). [ಅಚ್ಚ * ಬಣ್ಣ] 

ಅಚ್ಚಬಲ (ನಾ). ಶೂರಸೈನ್ಯ ; ದಿಟ್ಟಸೇನೆ; ಮೂಲ ಸೈನ್ಯ (?).: 
ಅಚ್ಚೆ ಬಲ ಬಳಿಕೊದಗಿ ಭೂತಳ ಬಿಚ್ಚಿ ಬಿಲುಜೇವಡೆಗಳಲಿ ಕವಿದೆಚ್ಚ ಕೈ 
(ತೊರರಾ. ೬-೧೯-೩೫). "ಅಚ್ಚಾಳು ' ಪರಾ. [ಅಚ್ಚ * ಬಲ್ಕ] 

ಅಚ್ಚಜಾಸಿಗ (ನಾ). ಶುದ್ಧ ವಾದ ಹೂವಿನ ಮಾಲೆ; ಒಳ್ಳೆಯ ಹೂವು 
ಗಳಿಂದ ಕಟ್ಟಿದ ಹಾರ: ಕಡೆಗಣ್ಗಳುಗುಲ್ವ ಕುಡಿವೆಳಗಿಂ ಮುಡಿದ 
ಮಲ್ಲಿಗೆಯಚ್ಚಬಾಸಿಗಂ ದ್ವಿಗುಣಿಸೆಯುಂ (ಬಾಧಪು. ೬-೧೦೯ ವ). 

[ ಅಚ್ಚ * ಬಾಸಿಗ] 

ಅಚ್ಚ ಬಿಳಿದು (ಗು). ಅಪ್ಪಟ ಬಿಳಿಯ ಬಣ್ಣವುಳ್ಳ ; ಪೂರ್ತಿ ಬೆಳ್ಳಗಿ 
ರುವ: ಅಚ್ಚಬಿಳಿದೆಂಬಿನಮುಟ್ಟಿ ದುಕೂಲಮಡ್ಚ ಗಂಪಿನ ಸಿರಿಕಂಡದಣ್ಣು 

(ಅರ್ಥನೇ. ೨-೧೪). [ಅಚ್ಚ * ಬಿಳಿದು] 

ಅಚ್ಚಬುದ್ಧಿ (ನಾ). ಸಹಜವಾದ, ನಿಷ್ಕಲ್ಮಸವಾದ ಬುದ್ಧಿ : ರಾಮಪ್ಪ 
ಬೆಂಗಳೂರಿನ ಹುಚ್ಚಿ ಗೆ ಸಿಕ್ಕಿ ಹಳ್ಳಿ ಗನ ಅಚ್ಚಬುದ್ಧಿ ಯನ್ನು ಕಳಕೊಂಡಿ 
ದ್ವನು (ಸಣ್ಣಕ. ೧೦-೪೪). [ಅಚ್ಚ + ಬುದ್ಧಿ] 

ಅಚ್ಚ ಬೆಳಂತಿಗೆ (ನಾ). ಪೂರ್ತಿ ಬಿಳುಪು ;-ಅಚ್ಚಬಿಳುಪು: ತೊಳಪಚ್ಚ 
ಬೆಳಂತಿಗೆಯೋಲೆಯಚ್ಚಮುತ್ತಿನ ತೊಡವಚ್ಚಮಲ್ಲಿಗೆಯ ಸೋರ್ಮುಡಿ 
(ಅರ್ಧನೇ. ೨-೧೪). [ಅಚ್ಚ + ಬೆಳಂತಿಗೆ] 

ಅಚ್ಚ ಬೆಳ್ಳಿಂಗಳ್‌ (ನಾ). ನಿರ್ಮಲವಾದ ಬೆಳುದಿಂಗಳು : ಅಂತು 
ಸೊಗಯಿಸುವಚ್ಚಬೆಳ್ಲಿಂಗಳೊಳ್‌ (ಪಂಪಭಾ. ೪-೫೨ ವ) ; ಜಲಕ್ಕೆ ನಾದಚ್ಛೆ 
ಬೆಳ್ಚಿಂಗಳೊಳ್‌ (ಶಾಂತಿಪು. ೮-೭೨ ವ); ಉನ್ಮತ್ತ ನಂತಚ್ಚಬೆಳ್ಳಿಂಗಳೊಳೊ 
ಯ್ಯನೊಯ್ಯನೆ ಬರುತ್ತಿರ್ದನನಾಂ ದೂರದೊಳ್‌ ಕಂಡು ಭಯಂಗೊಂಡು 
(ಕಾದಂಉ. ೫೬೭). [ಅಚ್ಚ ಬೆಳ್ಡಿಂಗಳ್‌] 

ಅಚ್ಚ ಮಣೆ (ನಾ). (ದಕ-ಪ್ರಾದೇ) ಮದುವೆಯಲ್ಲಿ ವಧೂವರರು 
ಮಟ್ಟಕ್ಕಿಯ ಸಂದರ್ಭದಲ್ಲಿ ಮೆಟ್ಟುವುದಕ್ಕೋಸ್ಟರ ಹೊಸದಾಗಿ 
ಮಾಡಿಸಿದ ಮಣೆ: ಮದುವೆಗಾಗಿ ಅಚ್ಚಮಣೆ ಬಾಸಿಂಗ ತರಿಸಬೇಕು 
(ರೂಢಿ). [ಅಚ್ಚ + ಮಣೆ] 

ಅಚ್ಚಮಲ್ಲಿಗೆ (ನಾ). ಬಿಳಿಯ ಮಲ್ಲಿಗೆ ಹೂವು; ಬೇಕಿ ಹೂವಿನ 
ಜೆರಕೆಯಿಲ್ಲದ ಮಲ್ಲಿಗೆ ಹೂವು: ಅಚ್ಚಮಲ್ಲಿಗೆಯ ಸೋರ್ಮುಡಿ 
(ಅರ್ಧನೇ. ೨-೧೪). [ಅಚ್ಚ * ಮಲ್ಲಿಗೆ] 

ಅಚ್ಚಮಿಂಚು (ನಾ). ಶುಭ್ರವಾದ ಹೊಳಪು; ಬೆಳ್ಳನೆ ಬೆಳಗುವ 
ಕಾಂತಿ : ಅಚ್ಚಮಿಂಚಿನ ಸುಲಿಪಲ್ಗಳಚ್ಚಬಿಳಿದೆಂಬಿನಮುಟ್ಟ ದುಕೂಲಂ 
(ಅರ್ಧನೇ. ೨-೧೪). [ಅಚ್ಚ * ಮಿಂಚ್ಯು) 

ಅಚ್ಚಮುತ್ತು (ನಾ). ಶುಭ್ರಕಾಂತಿಯಿಂದ ಹೊಳೆಯುವ ಮುತ್ತು, ; 
ಶುದ್ಧವಾದ (ಕೃತಕವಲ್ಲದ) ಮುತ್ತು : ಅಚ್ಚಮುತ್ತಿನ ತೊಡವು 
(ಅರ್ಧನೇ. ೨-೧೪); ಅಚ್ಚಮುತ್ತಿನ ಗುದಿಗಳಿಂ ರುಲ್ಲಿ ಪಟ್ಟಿಗಳ ಸಂದಣಿ 
ಗಳಿಂ (ಚೆಬಪು. ೫-೩). [ಅಚ್ಚ * ಮುತ್ತು] 

ಅಚ್ಚಯ (ನಾ). ಎ ಅಕ್ಷಯ: "ಅಚ್ಚಯಗೋಲ್‌' ಪರಾ. 

(ಸಂ. ಅಕ್ಷಯ] 

ಅಚ ಯಗೋಲ್‌ (ನಾ). ಪ್ರಯೋಗಿಸುವಾಗ ಒಂದೇ ಆಗಿದ್ದರೂ 
ತಾಗುವ ವೇಳೆಗೆ ಅನೇಕವಾಗುವ ಬಾಣ; ಅಕ್ಷಯ ಬಾಣ: 
ಮಂತ್ರಿಸಿದ ಕೋಲ್ಲಳುಂ ಅಚ್ಚಯಗೋಲ್ಲಳುಂ ಲೆಕ್ಕಕೆ ಬಾರೆದಾದುವು 
(ಅದ್ಭುತ. ೪೯-೨೧). [ಅಚ್ಚಯ + ಕೋಲ್‌] 

ಅಚ್ಚರ (ನಾ). ದೇವತೆ; ಸುರ: “ಗಾಳಿವಟ್ಟಿ ಗರುಮಚ್ಚರರೆಂದೆನುತುಂ 
» ೬ ಎನೆ ದೇವವ್ರಾತಕಮರ್ದ ನಾಮಮಿವಕ್ಕುಂ” (ಕಎಕಂ.೩೨); “ದೇವ 


[oY 


5 


30 


ಅಚ್ಚರಿ 


ಕುಲಕೆ ಬಿಜ್ಞೋದರರುಮಚ್ಚರರುಮಕ್ಕಂ ” (ಕಬ್ಬ ಕೈ. ೧೦); ಅಚ್ಚರರ 
ಗೊಂದಣಂ ನೆರೆದುದಂಬರತಳದೊಳು (ಸಮ್ಯ. ೫-೫೬) ; ಅಲರಿಚನಾ 
ರಿಂದ ಪೆಜಕಿದಲೆಯನಾವನಿಂ ಮರಗೂಳಮೆಯ್ಸಣ್ಣಚ್ಚರರು ಮಜಣಜುಮಣನಿ 
ಪುಟ್ಟಾಂತು ಮೆಯ್ವೆತ್ತರು (ಶತಸಾಂ. ೧೩-೭೪) ; ಬಿಜ್ಜೋದರರ ಗಂದರ 
ರಚ್ಚರರ ಗಜಬಜಿಂ (ರಾಮಾಶ್ಚ. ೭೬-೨೯). [ಸಂ. ಅಪ್ಪರೆಸ್‌ ?] 

ಅಚ್ಚರ್ಯ (ಗು). ನಾಶವಿಲ್ಲದ; ಶಾಶ್ವತ: ಆಚ್ಚರದ ಶಿವನ ಸಾರೂಪ್ಯದಿಂ 
ಥಳೆಥಳಿಸುವಚ್ಚ ಮುತ್ತಿನ ಬೊಂಬೆಯಂತಿರ್ಪ ಶಿಶುಗಳ್‌(ಚೆಬಪು.೨೦-೨೨). 

[ಸಂ. ಅಕ್ಷರ] 

ಅಚ್ಚರಗಣಿಕೆ (ನಾ). - ಅಚ್ಚರಸಿ: ಕೇತ ಪೆಣೆದಿಟಿದು ಸತ್ತೊಡಚ್ಚರ 
ಗಣಿಕೆಯರೊಡಗೊಣ್ಣು ದೇವಲೋಕಕುಯ್ದರ್‌ (ಸೌಇಇ. X1-, ೫೧-೬; 
1006). [ಅಚ್ಚರ[ + ಗಣಿಕೆ] 

ಅಚ್ಚರನೆಣ್‌, ಅಚ್ಚರವೆಣ್ಣು (ನಾ). - ಅಚ್ಚರಸಿ : ನೇಹದಿಂ ನೆರೆವ 
ಅಚ್ಚರವೆಣ್ಗಳಿಂದಾ ಗಿರಿ. ನೋಳ್ಬರಿಗಚ್ಚರಿಯನು ಮಾಡುತಿಹುದು 
(ಕುರಾಸಾಂ. ೨-೧೧). ಅಚ್ಚರವೆಣ್ಣು: ಗಗನಮಾರ್ಗದೆ ನೆಜಕಿ ಚರಿಸು 
ವಚ್ಚರವೆಣ್ಣುಗಳಿಗೆ (ಕಂನವಿ. ೫-೭೭). [ಅಚ್ಚರ್ಮ * ಪೆಣ್‌] 

ಅಚ್ಚರನೆಣ್ಣು "ಅಚ್ಚರವೆಣ್‌ ನೋ. 

ಅಚ್ಚರಸಿ, ಅಚ್ಚರಸೆ, ಅಚ್ಚರ್ಮಿ, ಅಚ್ಚರಿಸಿ, ಅಚ್ಚರೆ (ನಾ). ಅಪ್ಸರೆ; 
ಡೇನಲೋಕದ ಗಣಿಕೆ: “ ಅಪ್ಫರಸಿ - ಅಚ್ಚರಸಿ” (ಶಮ ದ. ೨೬೩ 
ಪ್ರಯೋ); ಪೂತ ಜಂಗಮಲತೆಗಳಂತೇಃಗಿ ತನ್ನ ಮುಂದೆ ಬಂದಾಡುವಚ್ಚ 
ರಸಿಯರುಮಂ (ಆದಿಪು. ೨-೬೫ ವ); ತ್ರಿದಿವದೊಳಚ್ಚರಸಿಯರಿರ್ಪುದು ವಿದಿ 
ತಂ ನಿಮಗೆ (ಕಾದಂಪೂ. ೭೦೬); ಕೊಂಡು ಪೋದರಚ್ಚರಸಿಯರಣ್ಮೆ ಸತ್ತ 
ಭಟರಂ (ಗದಾಯು. ೪-೨೨) ; ಅಚ್ಚರಸಿಯರೇಜಕಿ ಬಂದ ಪಾಜಿನ ತೆಅದಿಂ 
(ಕ ಬ್ಬಿ ಕಾ; ೨೬೨) ; .ಅರಗೆಆಕಿ ಯೊಳೀಸಾಡುತಿರ್ದಚ್ಛ್ಚರಸಿಯರೋಯೆನೆ 
(ಸಾಳ್ವಭಾ. ೪-೩೮). ಅಚ್ಚರಸೆ : “ ಅಪ್ಸರಸ್‌-ಆಚ್ಚರಸೆ? (ಶಬ್ದಾನು. 
೧೬೦) ; ಉಗ್ರಗ್ರಾಹಸ್ವರೂಪದೊಳಿರ್ದಚ್ಚರಸೆಯರಂ ವಿಶಾಪೆಯರ್ಮಾಡಿ 
(ಸಂಪಭಾ. ೪-೨೦ ವ); ನೀಳಾಂಜನೆಯೆಂಬೊಳಚ್ಚರಸೆ ನರ್ತಿಸುತ್ತಿರ್ದು 
(ಚಾವುಂಪು. ೫೩) ; ಸುರಧನುವೆನೆ ನಭದೊಳು ನೆರೆದುದಚ್ಚರಸೆಯರಾಗ 

` (ಶ್ರೀಪಾಲ. ೬-೮೬) ; ಅಚ್ಚರಿಯ ಸೊಬಗಿನಚ್ಚರಸೆಯಿವಳ್‌" (ಚಿಕವಿ. 
೬-೧೮೨). ಅಚ್ಚೆ ರಿ: ಅಜಚ್ಚರಿಯರ್‌ ಮೆಲ್ಲನಮೃತರಸಮಂ ಪೊಯ್ವಂತೆ 
(ಉ ದೃ ಟಿ. ೮-೨೨) ; ಅಚ್ಚರಿಯರೊಡನಾಡಿಸಿದನುರವಣಿಪ ಕಾಲಾ ಳ 
(ಕುವ್ಯಾದ್ರೋ. ೧೨-೨೧) ; ಅಂಬುದಕ್ಕೆ ನೆಗೆವಚ್ಚರಿ ಅಚ್ಚರಿಯಂ ನಿಮಿರ್ಚಿ 
ದಳ್‌ (ಶಬಶಂ. ೧-೪೫) ; ನರ್ತಕಿ... ಸುನೃತ್ತದಿಂ ಮೆಚ್ಚಿಸಿದಳಚ್ಯುತನ 
ನಚ್ಚರಿಯರಚ್ಚರಿಯೆನೆ (ಜೈಮಿಭಾ. ೭-೧೫). ಅಚ್ಚರಿಸಿ: ಪದ್ಮಾವತಿ 
ಮೊದಲ ನಾಕದೊಳಚ್ಚರಿ ಸಿಯಾದಳ್‌ (ಶಾಂತಿಪು. ೬-೮೬ ವ). ಔ "ಅಚ್ಚ 
ರಿಸಿ' ಎಂಬುದು "ಅಚ್ಚ ರಸಿ”' ಎಂಬುದರ ಅಪಲಿಖಿತವಾಗಿರ 
ಬಹುದು. ಅಚ್ಚರೆ: ನಜ್ಚಣಿ ನರ್ತಿಸಿದಳಿಚ್ಚೆಯಜದೆಚ್ಚರೆ [ಪಾಠಾಂ. 
ಯಜ ಯದಚ್ಛರಿ]ವೊಲ್‌' (ಸುಕುಮಾ. ೧೦-೨೨), [ಸಂ. ಅಪ್ಸರಸ್‌] 

ಅಚ್ಚರಸೆ : "ಅಚ್ಚರಸಿ' ನೋ. 

ಅಚ್ಚರಳ್‌ (ನಾ). ಹೊಸ ಹೂವು: ಎಳಸುವಚ್ಚರಳ್ಗಳಂ ಸಿರಿಮುಡಿಗೆ 
ಕೈಕೊಳಿಸಿ (ಬೊಮ್ಮರ. ೧೧೦-೨೩). [ಅಚ್ಚ * ಅರಳ್ಳ್‌ (ಆ ಅರಲ್ಫ್‌)] 

ಅಚ್ಚರಿ, (ಕ್ರಿ). ಆಶ್ಚರ್ಯವುಂಟುಮಾಡು; ವಿಸ್ಮಯಗೊಳಿಸು : ಅಚ್ಚ 
ಬೆಳ್ತಿಂಗಳ ಬೊಂಬೆಯೊ ಎನೆ ಮನಕಚ್ಚರಿದಾವಾಗ ತೋರ್ಪ ಸಚ್ಚಿದಾ 
ನಂದ. ಸನ್ಮತಿದೋಜು (ಭರಚ. ೬೧-೧). [< ಅಚ್ಚರಿ] 

ಅಚ್ಚರ್ಕಿ "ಅಚ್ಚರಸಿ' ನೋ. 

ಅಚ್ಚರಿ » ಅಚ್ಚರಿಯ್ಯ (ನಾ). ಆಶ್ಚರ್ಯ; ಸೋಜಿಗ; ಚೋದ್ಯ: 
* ಅಚ್ಚರಿ ಚೋದ್ಯಮೆಂದು? (ಕರ್ಣಾನಿ. ೪೫) ; “ ಅಚ್ಚನಿಯೆನಲಕ್ಕು 


ಅಚ್ಚರಿಗವಿ 


ಬುಧರಿನಾಶ್ಚರ್ಯಾರ್ಥಂ ” (ಕವಿಕಂ. ೩೭) ; ಅಸುರನದಟದೇನಚ್ಚರಿಯೋ | 
(ಪಂಪಭಾ. ೬-೬೪) ; ಸಚ್ಚರಿತ್ರದೆ ನಡೆದಂದುರಿಗೊಡ್ಡಿದರಗಿನಂತಿರೆ ಕರ 
ಗುವುದಚ್ಚರಿಯೆ ನರರ ನೆರಪಿದ ದುರಿತಂ (ಸಮಪ. ೬-೨೫) ; ನಿಚ್ಚ ಶಿವ | 
ರಾತ್ರಿಯನಚ್ಚರಿಯಿಂ ಮಾಳ್ಪೆ (ಬಸರ.೮-೪೩) [ ಅಚ್ಚರಿಯಿಂ - ಅಶ್ಚರ್ಯ 
ಕರವಾದ ರೀತಿಯಲಿ ಶ್ಲ] ; ಏನಿದಚ್ಚರಿ: ಕೌರವೇಂದ್ರನ ಸೇನೆ ತಲೆಕೆಳಗಾಗು | 5 
ತಿದೆ (ಕುವ್ಯಾದ್ರೋ. ೧೯-೬) ; ಅಚ್ಚರಿಯ ತಂತ್ರವಿದು ಬ್ರಹ್ಮಸೃ ಸ್ಟ 
ಗಳೇಕೊ ಮುಚ್ಚ ಹವು ಸಾಜತೆಯ (ಮಂಕುಕ. ೩೧). ಅಚ್ಚ! ರಯ್ಯ” 
ಪಚ್ಚೆ ಯಲೋನೆ ಪಲವು ರತ್ನ ಖಚಿತದಿಂದಚ್ಚ ರಿಯವನಖಂರಿಗೆ ಚಿಚ್ಚರದಿಂ 
ದೀವ ಮದನಕೆ ಯಾತ್ರಿಪರಕ್ಷಿಯ ಸೆಜಕಿಗೆಯ್ಯು ತಿಹವು (ಅಂಜಚ. ೫-೫೯) ; 
ಕಂಡುದೊಂದಚ್ಚರಿಯಮುಳ್ಳಡೆ ಪೇಳ್ವುದು (ಹ ೧೧-೩೦). 
[ಸಂ. ಆಶ್ಚರ್ಯ] 
ಅಚ್ಚರಿಗನಿ (ಕ್ರಿ). ಆಶ್ಚರ್ಯ ಕವಿದುಕೊ: ಕಣ್ಮಪ್ಪನಚ್ಚರಿಗವಿದಪಾಂ 
ಸಹಗ (ಬಸಪು. ೧೮-೫೦). ಗ + ಕಮ್ಮಿ) 
ಅಚ್ಚರಿಗಾಣ್‌ (ಕ್ರಿ). ಆಶ್ಚರ್ಯವನ್ನು ಕಾಣು : ನಾಲ್ಕೆಸೆಯ ನೋಡು 
ವನಿತಳಅಕೊಳಚ್ಚರಿಗಂಡ (ಶ್ರೀಪಾಲ. ೪-೬೭). [ಅಚ್ಚರಿ + ಕಾಣ್‌) 
ಅಚ್ಚರಿಗೊಳ್ಳು (ಕ್ರಿ). ಆಶ್ಚರ್ಯ ಹೊಂದು: ನಾವು ನೋಡಿ ಅಚ್ಚರಿ 
ಗೊಂಡು ತಲೆದೂಗಬೇಕು (ಚ್ಯೋತಿರ್ನಿ. ೬೧). 
[ಅಚ್ಚರಿ * ಕೊಳ್ಳು, (ಆ ಕೊಳ್ಳ್‌)) 
ಅಚ್ಚರಿಮೂಡು (ಕ್ರಿ). ಆಶ್ಚರ್ಯ ಹುಟ್ಟು : ಸಕಲ ನಿಯೋಗ ಸಹಿತಂ 
ನಾಡೊಡೆಯನುಂ ಮನದೊಳಚ್ಚರಿಮೂಡಿ ಬಸವನ ಭಕ್ತಿವಿಶ್ವಾಸಕ್ಕೆ ತಲೆ 
ದೂಗಿ (ಬಸಪು. ೫೬-೫೩). [ಅಚ್ಚರಿ * ಮೂಡು] 
ಅಚ್ಚರಿಮೊಳೆ (ಕ್ರಿ). - ಅಚ್ಚರಿಮೂಡು : ವಿಪ್ರನಚ್ಚರಿನೊಳೆಯೆ ಮನ 
ದೊಳು ಹರುಷನಾಗುತ್ತಾಗ ಪರಿತಂದು (ಬಸಪು. ೫೬-೫೩). 
[ಅಚ್ಚರಿ + KR 
ಅಚ ರಿಯ "ಅಚ್ಚ ರ್ಕಿ' ನೋ. 
ಅಚ್ಚರಿಯ] (ನಾಸ. ಆ ಶ್ವ ರ್ಯ ಹೊಂದಿದವನು : ಭೂಜನಕೆಟ್ಲರು 
ಗೆಳಚ್ಛ ರಿಯೆರಾಗಿರಲು ಸತ್ತ ಮದವಾರಣದ ಹರಣವನಿತ್ತು ಬೊಮ್ಮ ಯ್ಯ ೦ 
ಮೇಟೆದಂ (ಬಸ ಪು. ೨೨-೩೫); ನೋಡಲಿಕಾಗದವನನೆನುತ್ತಿರಲು ಸೆ 
ರಚ್ಚರಿಯರಾಗೆ (ಬಸಪು. ೨೬-೧೭). [ಅಚ್ಚರಿ + -೮,] 
ಅಚ್ಚರಿಯೊಂದು (ಕ್ರಿ).  ಅಚ್ಚರಿವಡು: ಭಕ್ತಾನೀಕವಚ್ಚರಿಯೊಂದಿ 
ಯಾನಂದಿಸುತ (ಬಸಪ. ೩೯-೭೦). [ಅಚ್ಚ ರ್ಕಿ 4+ ಬಂದು] 
ಅಚ್ಚ ರಿವಡಿಸು (ಕ್ರಿ). ಬೆರಗಾಗಿಸು ; ಅಶ್ಚ ರ್ಯಸ ಡುವಂತೆ ಮಾಡು : 
ಹೆಚ್ಚಿಣೆಜ್ಸ ಯಲಿ ಸಾಸಿರ ಪೊನ್ನ min ಪರುಸೆಯನಿತಂ ತೃಪ್ತಿವಡಿಸಿ 
ಧಾರುಣಿಯೊಳಚ್ಚರಿನಡಿಸಿದೆಂ (ಸೌಂದಪು. ೧೫5೬೬): 
[ಅಚ್ಚರ್ಕಿ * ಪಡ್ಕು * -ಇಸ್ಕು] 
ಅಚ್ಚರಿವಡು (ಕ್ರಿ). ಆಶ್ಚರ್ಯಪಡು ; ವಿಸ್ಮಯ ಹೊಂದು; ಬೆರ 
ಗಾಗು: ಕಿಚ್ಚಂ ಪೊಕ್ಕುದನೀ ಜಗಮಚ್ಚರಿವಟ್ಟಿದನೆ ನುಡಿಯುತಿರ್ಪ್ಸ್ಸದು 
ನಿಚ್ಚ ೦] (ಇಆ. XX, ೧೯೪-೧೪; 900); ಆ ರೂಪಿಂಗಚ್ಚರಿವಡುತಿರ್ದ 
ನೃಪರೂಪಚಂದ್ರನಂ [ನೋಡಿ] (ಕಾದಂಪೂ. ೫೧) ; ನೋಡನೋಡಲ 
ದೃಶ್ಯನಾಗಲಚ್ಚರಿವಡುತ (ಪದ್ಮರಾ. ೧೧-೧೮೨) ; ಬಂಧುವಿತಾನವಚ್ಚರಿ 
ವಟ್ಟು ಕೇಳಲ್‌ (ಬಸಪು. ೩-೨೨). ಅಚ್ಚರಿವಟ್ಟು ಮೈಸೂರ ಭೂಗಧಿ 
ಪತಿಯ ಪೊಗಳಿದ (ಕಂನನಿ. ೧೩-೭೧). ([ಅಚ್ಚರ್ಕಿ * ಪಡು] 
ಅಚ್ಚರಿವಡೆ (ಕ್ರಿ). ೧. ಆಶ್ಚರ್ಯಪಡು. ೨. ಆಶ್ಚರ್ಯಪಡಿಸು 
ಪಾವಿನ ಪಚ್ಚದಿನಚ್ಚರಿವಡೆದ ಜೋಗಿಣಿಯಂತಿರ್ಪಳ್‌ (ಕಬ್ಬಿಕಾ. ೩೧೫) ; 
ಅಚ್ಚರಿವಡೆದ ಭ್ರೂಲತೆ ಸಿಂಗಾಡಿಗಳೊಚ್ಚೇರಗಣ್ಣ ಪೂಸರದಿ (ಮೋಹತ. 
[ಅಚ್ಚರಿ * ಪಡೆ] 


೯-೮೨). 


೯೫ 


40 


& 


ಅಚ್ಚವಳ್ಳಿ 


ಅಚ್ಚ ರಿವೀಯು (ಕ್ರಿ). ಆಶ್ಚರ್ಯವುಂಟುಮಾಡು : ಗೌರೀಶನೊಪ್ಪಿರ್ದ 
ನಚ್ಚರಿವೀಲುತ್ತ ಖಳರ್ಗೆ ಸಂತತ ಕೃಪಾರತ್ನಾಕರಂ ಶಂಕರಂ (ಶಬಶಂ. 
[ಅಚ್ಚರಿ * ಬೀಜು) 
ಅಚ್ಚಿರಿನೆಣ್‌ (ನಾ). - ಅಚ್ಚರಸಿ : ಕನಕಪರ್ವತದ ಮೇಲೆ ಕಣ್ಗೊಳಿಸು 
ನೆಚ್ಚರಿನೆಣ್ಣ ಳಂತಚ್ಚರಿಯ ಬೀಜಕ (ಸೌಂದಪು.೫-೯೬). [ ಅಚ್ಚರ್ಮಿ* ಪೆಣ್‌] 
ಅಚ್ಚ ರಿವೆರಸು (ಕ್ರಿ). ಆಶ್ಚರ್ಯಹೊಂದು ; ಆಗಳಚ್ಚರಿವೆರಸುತಂ 
ಸುಸ್ಟಾ ೦ಗವೆಜಗಿ ನಮಿಸಿ ಗ ೫೨-೩). [ಅಚ್ಚರಿ + ಬೆರಸ್ಸು] 
ಅಚ್ಚರಿನೆಉು (ಕ್ರಿ). ಆಶ್ಚರ್ಯವುಂಟುಮಾಡು; ಬೆರಗುಗೊಳಿಸು : 
ಆ ಲಲಿತಾಂಗಿ ಬೆಚ್ಚನುಸಿರ್ದಚ್ಚರಿವೆತ್ತಿರೆ[ಪಾಠಾಂ. ಬೆಚ್ಚಿರೆ] ಮೂರ್ಛೆ 
ವೋಪುದುಂ (ಅದಿಪು. ೩-೨೩) ; ನೋಟಳಚ್ಚರಿವೆತ್ತ ಸೊಡರ್ಗಂಬದಲ್ಲಿ 
ವಿರಾಟದೀಸ್ತಿ ಗಳೊಪ್ಪಿದುವು (ನೋಹತ. ೨೧-೪). [ಅಚ್ಚರಿ * ಪೆಜು] 
ಅಚ್ಚ ರಿಸಿ “ಅಚ್ಚರಸಿ' ನೋ. 
ಅಚ್ಚರಿಸು (ಕ್ರಿ). ಆಶ್ಚರ್ಯಪಡು: ಸೋದರರು ವೊಂದೇ ಬಾರುನ್ನತಿ 
ವೆತ್ತುದಕೆದೆಯೊಳಾನಂದಿಸುತಿರ್ದರಚ್ಚರಿಸಿ (ಭರಚ. ೭೮-೪೬) ; ಅಚ್ಚರಿಸಿ 
ಚಿತ್ತೈಸೆನುತಲಾ ಅಚ್ಚರಸಿಯರ ಮೇಳದಲಿ ಸುರನಚ್ಚಣಿಯು ಭೂಮಿ 
. ಯನು ಮುಟ್ಟದೆ ಮೆಟ್ಟುತಿರೆ (ಸಾಳ್ವಭಾ. ೨೦-೩೦). [ಅಚ್ಚರಿ * -ಇಸ್ಸು] 
ಅಚ್ಚರಿಹದ (ಕಾ). ಆಶ್ಚ. ರ್ಯಕರವಾದ ಸ್ಥಿತಿ: ಮೂಡುವಚ್ಚರಿ 
ದನವ ಹಾರುತ್ತ ಸಜಿಯೆಲ್ಲ ಎವೆಹೊಯ್ಯದಲ್ಲಿ ನಿಂದಿಹುದು (ಹೊಂಗಳು. 
೧೨-೧೭). [ಅಚ್ಚರಿ * ಹದ (೮ ಪಠಬ) 
ಅಚ್ಚರೆ "ಅಚ್ಚರಸಿ' ನೋ. 
ಅಚ್ಚ ಲರ್‌ (ನಾ). ಹೊಸ ಹೂವು: ಅಚ್ಚಲರ ತುಜುಗಲಂ ಪೇಜಕಿಕೊಂಡಿ 
_ ರ್ದುದೆತ್ತಂ ತಿಳಕಂ (ಕಾದಂಉ. ೬೮೦). [ಅಚ್ಚ * ಅಲರ್‌]. 
ಅಚ್ಚಲಿಂಗೆ (ನಾ). ನಿರ್ಮಲವಾದ ಲಿಂಗ: ಪೂಗಲ್ಲನುಜಕಿ ಕೆಡೆನೂಂಕಿ 
ಪೊಜಮಡುವ ಅಚ್ಚಲಿಂಗವು ಜಲಹರಿಯ ಕಡೆಗುಚ್ಚಿ ಹೆಚ್ಚುತ ಪೋಪ 
ಲಿಂಗವು (ಬಸಪು. ೫೭-೪೩). [ಅಚ್ಚ + ಲಿಂಗ] 
ಅಚ್ಚಲಿಕೆ (ನಾ). ಏಕಾಂತ; ಶಾಂತಪರಿಸ್ಥಿತಿ (ಸ್ಕಾಂಡರ್‌): ಅಚ್ಚಲಿಕೆ 
ಯಾಗಿ (ಗ್ಯಾಟ್‌). [ಅಚ್ಚ * 1] 
ಅಚ್ಚ ಲಿಚ್ಲೆ (ನಾ). ಮತ್ತೆ ಮತ್ತೆ, ಮೇಲಿಂದ ಮೇಲೆ ಒದಗುವ 
ರೀತಿ (7): ಹೆಚ್ಚಿದ ಸ್ತ್ರೀಯರ ಮೆಚ್ಚುಗಳ ಮಾಡ್ಯಾರು ಕೇಳಿರಣ್ಣಾ 
ಆಚ್ಚಲಿಟ್ಛೆ ಗಳಲ್ಲಿ ಬೈಗಳ ಬೈನರು ಕೇಳಿರಣ್ಕಾ (ಕಾಲಸಂ. ೮೮-೨). 
[?. 1 ತಮಿ. ಅಚ್ಚಲಚ್ಚಲಾಯ್‌ - ಮೇಲಿಂದ ಮೇಲೆ] 
ಅಚ್ಚಲಿಪಿ (ನಾ). ಸೊಗಸಾದ. ಬರಹ; ಉತ್ತಮವಾದ ಬರವಣಿಗೆ 
(ಸ್ಮಾಂಡರ್‌). [ಅಚ್ಚ * ಲಿನ) 
ಅಚ್ಚ ವಡಿ, ಅಚ್ಚ ವಳ್ಳಿ (ನಾ). ತೆರಿಗೆ; ಕಂದಾಯ (ಕಿಸಂಗ್ಲಾ, ೧೩೯). 
ಅಚ್ಚ ನಳ್ಳಿ (ಸ ತಂ). [1] 
ಅಚ್ಚ ವ್‌ (ನಾ). ಹದವಾದ ಹಣ್ಣು; ತನಿವಣ್ಣು: ಪೆಣ್ಣಂಡುಗಳು 
ಮನಕರಗಿ ಕೂಡಿದೊಡಚ್ಚವಣ್ಗಳ ಸಖಿ ನಡ ದವ ಲ್ಲ (ಭರಡ. ೬-೩೪) ; 
ದೋಕೆವರ್ಣ ಕಳಿತೆಸೆವಚ್ಚವಣ್‌ [ಪಾಠಾಂ. ಕಿ. ಪರ್‌] (ಶಬಶಂ. ೧-೫೧). 
[ಅಚ್ಚ * ಪರ್ಣ] 
ಅಚ್ಚವಣ್ಣ (ನಾ). ಶುದ್ಧವಾದ ಬಣ್ಣ; ಬೆರಕೆಯಿಲ್ಲದ ಬಣ್ಣ 
.(ಸ್ಯಾಂಡರ್‌). [ಅಚ್ಚ* ಬಣ್ಣ] 
ಅಚ್ಚ ವಳಿ (ನಾ). ಒಳ್ಳೆ ಯ ಮನೆತನ; ಸತ್ಕುಲ: : ಅವರ ಅವಳಿ 
ಅಚ್ಚ ಸಡಿಲ ಅವರಿಗೆ ಹೆಣ್ಣು ಯಾರಾದರೂ ಕೊಡುವರು 
(ಸ್ಯಾ ಡರ್‌) ; ಅಚ್ಚವಳಿಯವರು ತವರವರು (ಜಾನಕೋ. ಆ). 
[ಅಚ್ಚ * ಬಳ್ಳಿ (ಆ ಬಟ್ಕಾ)] 
ಅಚ್ಚ ವಳ್ಳಿ "ಅಚ್ಚವಡಿ > ನೋ, 


೫-೫೮). 


ಅಚ್ಚ ವಳಿಕು 


ಅಚ್ಚವಳಿಕು (ನಾ). ಶುಭ್ರವಾದ ಸ್ಫಹಿಕ:“ಎರಡು ಪದಗಳಪಭ್ರಂಶಕ್ಕೆ- | 


ಅಚ್ಛಸ್ಫಟಕ- ಅಟ್ಚವಳಿಕು? (ಶಮದ. ೨೮೯) ; ಬೆಟ್ಟುವಗೆಯಂ pike 
ನಿಟ್ಟಿ ಕುಳಿಸದ ಕಡಿಕಂಡದಂತೊಪ್ಪುವಚ್ಚವಳಿಕಿನ ಗಂಡ ಶೈ ಲ'ದಿ ol 
(ರಾಮಾಶ್ವ. ೭೨-೨೪). [ಅಚ್ಚ ಪಳಿಕು] 
ಅಚ್ಚವಾವು "ಅಚಬಾಬು' ಕೋ. 
ಅಚ್ಚವಿಸ (ನಾ). ಅಪ್ಪಟ ವಿಷ: “ಸಿಂಹನಾದಂ ಕ್ಷ್ವೇಡೆಯುಂ ಅಚ್ಚವಿಷ 
ಮಕ್ಕು? (ಮಂಗರಾ. ೧೩೬-೪೧). [ಅಚ್ಚ + ವಿಷ] 
ಅಚ್ಚವೂ (ನಾ). ಹೊಸ ಹೂವು :`ತುಂಬಿಗಳಚ್ಚವೂಗಳಿಂ ದೂಸರಮಾದ 
ಚೊಲ್ಲೆಯದ ಕಂಪಿನೊಳೋಕುಳಿಯಾಡೆ (ಕಬ್ಬಿ ಕಾ. ೯೧). 
[ಅಚ್ಚ * ಪ್ಯೂ] 
ಅಚ್ಚನವೆಳ್ಡಿಂಗಳ್‌ (ನಾ). ಶುಭ್ರವಾದ, ಹೊಳೆ ಹೊಳೆಯುತ್ತಿರುವ 
ಬೆಳುದಿಂಗಳು: ತನ್ನ ಜಸದಂತೆ ಪಸರಿಸಿದಚ್ಚವೆಳ್ಲಿಂಗಳಂ (ಪಂಸಭಾ. 
೪-೬೯ ವ); ತೃಸ್ಣೆಗೊರ್ಕುಡಿತೆಯಿಂ ಕೊಂಡಚ್ಚವೆಳ್ಹಿ6ಗಳಂ ಕುಡಿಯ 
ಲ್ಬರ್ಕುಮೆ (ಅರ್ಧನೇ. ೧-೩೧); ಆಚ್ಚವೆಳ್ಲಿಂಗಳ ಸಿರಿಯಂತೆ (ಮೋಹತ. 
[ಅಚ್ಚ + ಚೆಳ್ತಿಂಗಳ್‌] 
ಅಚ್ಚಶಿನ (ನಾ). ಸಾಕ್ಷಾತ್‌ ಶಿವ: ಭಕ್ತರನಚ್ಚಶಿನನೆಂದಿಪ್ಪ ಭಾಷೆ 
(ಬಸಪು. ೬-೧); ಆಚ್ಚಶಿನನೊಂದೆಚ್ಚು ಭಕ್ತಿಯ ನಚ್ಚು (ಬಸಪು.೨೮-೪೭). 
[ಅಚ್ಚ, + ಶಿವ] 
ಅಚ್ಚಸರ (ನಾ). ಅಕ್ಷಮಾಲೆ; ಜಪಸರ: ಕೊರಲೊಳೊಪ್ಪುನಚ್ಚ 
ಪೊಚ್ಚಚ್ಚಸರಂ ಮುಕುತಿನೆಣ್ಣ ಸಿರಿಗೊರ ಲ ಕರ್ಮಣಿಸರಮನಡಿಗೊತ್ತೆ 
(ರಾಮಾ ಶ್ವ. ೧೩೯-೧೪). [ಅಚ್ಚ್ಯ* ಸರ್ಕ] 
ಅಚ್ಚಸನಿ (ನಾ). ಬೆರಕೆಯಿಲ್ಲದ ಮಧುರ: ರುಚಿ; ಕೇವಲ ಸವಿ: 
ಪರಮ ಪಶುಪತಿಯೆ ಅಚ್ಚಸವಿಯೇ ಸುಖವೆ ಸಖಸೆ ನಂಬಿಯ ಪತಿಯೆ 
` (ನಂಬಿರ. ೭-೧೪೮). [ಅಚ್ಚ * ಸವ್ಮಿ] 
ಅಚ್ಚ ಸೊಗ (ನಾ). ಶುದ್ಧವಾದ ಸುಖ: ಹೆಆಕೆಸೂಡಿದನಚ್ಚಸೊಗದ 
ಮೊಳೆ :ಬೆಳೆಯುತ್ತುಂ (ಗಿರಿಕ. ೩-೩೬). [ಅಚ್ಚ * ಸೊಗ] 
ಅಚ್ಚ ಹಾದಿ (ನಾ). ಒಳ್ಳೆಯ ದಾರಿ; ಸರಿಯಾದ ಮಾರ್ಗ: 
`ವನು ಅಚ್ಚಹಾದಿ ಹಿಡಿಯುವನು (ಎಚಾಮಂ. ೬೪): 
[೪ಚ್ಚ * ಹಾದಿ (ಆ ಪಾದಿ)] 
ಅಚ್ಚ ಹಾಲು (ನಾ). ಅಪ್ಪಟವಾದ ಹಾಲು (ಸ್ಕಾಂಡರ್‌). 
[ಅಚ್ಚ * ಹಾಲು (ಆ ಪಾಲ್ಮ್‌)) 
ಅಚ್ಚಳ (ಗು). ಸ್ವಚ್ಛ 5 ಶುದ್ಧ ; ಉತ್ಕೃಷ್ಟ (ಸ್ಕಾಂಡರ್‌). "ಅಚ್ಚಳ 
ಮಾತು? ಪರಾ. ೨. ಪ್ರಶಾಂತ: ತೋಟವೂ ಮನೆಯೂ ಹ ಳ 
ವಾಗಿದೆ (ಸ್ಯಾಂಡರ್‌). [ಅಚ್ಚ +?] 
ಅಚ್ಚ ಳಮಾತು (ನಃ ಉತ್ತ ಕಷ್ಟವಾದ ಮಾತು. [ಅಚ್ಚಳ4 ಮಾತು] 
ಅಚ್ಚಳಿ "ಅಚ್ಛಟಾ? ನೋ. 
ಅಚ್ಚ ಳಿಕೆ (ನ್‌). ೧. ಸೊಗಸು; ಅಂದ: ನೋಡಲು ಹಸ್ತವಿಲ್ಲದೆ ಸೊಲ್ಪ 
ಗೇಚಿಗ ಗೂಡ ಕಟ್ಟದೊಡಚ್ಚಳಿಕೆಯ ಕೋಡಗ ಕಂಡು ಸೈರಿಸದೆ ವಿನಾಶವ 
ಮಾಡಲದೇನು ಕೇಡಹುದು (ಮೋಹತ. ೧-೨೩). ೨. ಪ್ರಶಾಂತತೆ 
(ಸ್ಕಾಂಡರ್‌). "ಅಚ್ಚಳ' ಪರಾ. [ಅಚ್ಚಳ*-ಇಕೆ] 
ಅಚ್ಚ ಲಕಿ, ಅಚ್ಚಳಿ(ಕ್ರಿ). ಅಂದಗೆಡು; ಸೊಗಸುಗುಂದು; ರೂಪುಗೆಡು: 
ಬೀರಮಚ್ಛಟ್‌ವಿನಮಾಮೆ ತಳ್ತಿಜಿದು ಗೆಲ್ಲೆವರಾತಿಯನೆನ್ನು ಫೊಚ್ಚಆಕಿ 
ನುಡಿವಚಿಕಿಗಣ್ಣ ರಂ (ಎಕ. 71, ೧೩೪-೫೧ ; 987) ; ಭರದಿಂ ಬಂದಚ್ಚಲಕಿ 
ಯಜಿ ಹಿರಿಮಂಚದ ಮೇಲೆ ಲೀಲೆ ಸ * ಔರ್ದರ್‌ (ಗಿರಿಕ. 
೪-೧೩೪); ನಿ ಟ್ರಾ ಲಿಗಳಾಟವಚ್ಚಚಟಕಿದು... ಇರ್ದಳ್‌ (ಕುಸುಮಾ. | 4 


೧೬-೫೮). 


ಸೆಚ್ಚಿದ 


೧೨-೧೩೧). ಅಚ್ಚಳಿ: ಪುಳಕದ ಹಾದಿಗೆಂದು ಪೆಥಮಪ್ಪುದು ಯ ಎನ್ನ 


೯೬ 


25 


30 


40 


'ಅಚ್ಚ್‌ಳ್‌, 'ಚ್ಚಾಳ್ಕು (ನಾ). ೧. 


ಅಚ್ಚಾಳ್ಕು 


ಚರಣಗಳ ಲೀಲೆಗದೆಂದು ಕೀಲ್ಲ್ಗಳಚ್ಚಳಿವುದು (ಪಂಪಾಶ. ೨) ; ಬೆಚ್ಚಂತೆ 
ಬೆರಸಿ ಬಿರ್ಚದಚ್ಚಳಿಯದ ಪರಮಾನಂದಮಯ ಶಿನಯೋಗ ನಿದ್ರಾ 
ಮುದ್ರಿತನಾಗಿ (ವೃಷನಿ. ೨೩-೧೧ ವೆ); ಮಹಾವ್ಯಕ್ತಿಗಳ ನೆನಪು ಮಾತ್ರ 
ಮಾನನಕೋಟಯ ಹೃದಯಾಂತರಾಳದಲ್ಲಿ ಆಚ್ಚಳಿಯದೆ ಉಳಿದಿದೆ 
(ರಾಜವ. ೫) ಅಚ್ಚಳಿಯದೆ - ಸ್ವಲ್ಪವೂ ಕುಂದದೆ, ಸ್ಥಿರವಾಗಿ]. 
[ಅಚ್ಚ * ಅಲಾ] 
ಅಚ್ಚಾ (ನಾ). (ಉಕ) ಅಯೋಗ್ಯ : ಶಿವಪ್ಪ ನಾಯಕನು ತನ್ನಮನೆ ಹಾಳು 
ಮಾಡಿಕೊಂಡಿದ್ದರೂ ಈ ವರೆಗೆ ಮಂದಿಯ ಕಡೆಯಿಂದ ಅಚ್ಚಾ ಅನ್ನಿಸಿ 
ಕೊಂಡವನಲ್ಲ (ಗುರುಪ್ರ. ೪೯). [ಅನ್ಯ. ?] 
ಅಚ್ಚಾಗು (ಕ್ರಿ). ೧.`ಸ್ಥಿರವಾಗು; ಶಾಶ್ವತವಾಗು : ಬೆಚ್ಚುಬೇರಿಲ್ಲದ 
ಸುಖವೆನಗಚ್ಚಾದ ಪರಿಯ ನೋಡಯ್ಯಾ (ಆದವ. ೮೮). ೨. ಮುದ್ರಣ ತ 
ಹೊಂದು: ಈ ಪುಸ್ತಕ ಬಿ. ಎಂ. ಶ್ರೀಕಂಠಯ್ಯ ಅಚ್ಚುಕೂಟದಲ್ಲಿ 
ಆಚ್ಚ್ವಾಯಿತು (ರೂಢಿ). [ಅಚ್ಚು * ಆಗು] 
ಅಚ್ಚಾ ಟಿ (ನಾ). ಸೊಗಸಾದ ಆಟ; ಶುದ್ಧಲೀಲೆ: ಅಚ್ಚಾಟವಾಡುವ 
ದ ವ ಶ್ರೀವಾಸುದೇವಾ (ವಿಸ್ತೊ (ಸು. ಸ [ಅಚ್ಚ + ೮೪] 
ಅಚ್ಚಾಡಿಸು (ಕ್ರಿ). ಅಚ್ಚಿನಂತೆ ತಿರುಗಿಸು, _-ಸುತ್ತಾಡಿಸು: ತನಿ 
ನನ್ನಿ ಕನಾಂತೆಸೆನೀಳಿಯೋಳಿಯಚ್ಚಾಡಿಪುದಾ ಪುರೋಪವನಡದೊಳ್‌ ನಡೆ 
ನೋಟ್ಟ್ರರ ಕಣ್ಗಳಂ (ಕುಸುಮಾ. ೨-೬೫). [ಅಚ್ಚು ಆಡು + -ಇಸ್ಕು] 
ಅಚ್ಚಾನೆ (ನಾ). ಸೊಗಸಾದ ಆನೆ; ಶ್ರೇಷ್ಠವಾದ ಆನೆ: “ಕರ್ಣಾಟಕ 
ಪ್ರಕೃತಿಸ್ವರ.ಲೋಪಕ್ಕೆ - ine ಅರಸ + ಅನೆ - ಅರಸಾನೆ ; ಅಚ್ಚ* 
ಆನೆ - ಅಚ್ಚ್ರಾನೆ” (ಶಮದ. ೫೨ ಪ್ರಯೋ). [ಅಚ್ಚ * ಆನೆ] 
ಅಚ್ಚಾ ಯಿಗ (ನಾ). = ಅಚ್ಚು ಗಾಜಿ (ಸ್ಕಾಂಡರ್‌). [ಅಚ್ಚು 
ಅಚ್ಚಾ ರಿಗಿಡ (ನಾ). ಒಂದು ಬಗೆಯ ಗಿಡ (ಮೈಔಗಿ. ತ: 
“ಅಚ್ಚಾ ರ್ಕಿ * ಗಿಡ (ಆ ಗಿಡು)] 
ಅಚ್ಚಾವಿಚ್ಚಿ, ಅಚ್ಚಾವುಚ್ಚಿ (ಅ). (ಉಕ) ೧-( ಮಾತಿನಲ್ಲಿ) ಅಸಂಬದ್ಧ 
ವಾಗಿ; "ಯಡ್ರಾ: ತದ್ವಾ. ೨. (ಊಟಿ ತಿಂಡಿಯಲ್ಲಿ) ತೊಳಕಾಗಿ; 
ಅನಾಗರಿಕವಾಗಿ; ಅಯೋಗ್ಯವಾಗಿ. 
[*- ಮರಾ. ಅಚ್ಚಾನಚ್ಚಾ; ಅಚ್ಯಾವಚ್ಯಾ] 
ಅಚ್ಚಾ ರವುಚ್ಚಿ "ಅಚ್ಚಾ ನಚ್ಚಿ ? ನೋ. 


4+?) 


ಶ್ರೇಷ್ಠನಾದ ಆಳು; ದಿಟ್ಟಿನಾದ 
ಸೈನಿಕ; ಮೂಲಬಲದ ಸೈನಿಕ ಛು: ಓಡಿದವರಲ್ಲಲ್ಲಿ ಧೈರ್ಯವ 
ಮಾಡಿತಚ್ಚಾ ಕೊಗ್ಲಿನಲಿ ಹುರಿಗೂಡಿತು (ಕುವ್ಯಾವಿ. ೮-೫೦); ವೀಳೆಯವ 
ನೊಲಿದಿತ್ತ ಸುರನಚ್ಚ್ರಾಳನಟ್ಟದನು (ಪ್ರಹ್ಲಾಚ. ೧೫-೩೨). ಅಚ್ಚಾಳ್ಕ, : 
೧. ಓಳಿಯಿಂದವೆ ಹಳಚುವಚ್ಚಾಳುಗಳುಮಂ ಕಳೆದು (ಬಸಪು. ೬೧-೨೭); 
ಅಚ್ಚಾಳು ಪನನಜನಾ ಗದೆಯಿಂ ಪೊಯ್ದು ನುಚ್ಚುನುಜಕಿಯ ಮಾಡಿದನು 
(ನೇಮಿಸಂ. ೨೯-೪೦); ಅಚ್ಚಾಳುಗಳು ಗೊತ್ತು ನಾಮಂಗಳಂ ಕೇಳಿ ಯಿರಿ 
ದಾಡಿದುದು (ತುರಂಗ. ೫೭-೧). ೨. ಒಂಬಿಯಾಗಿರುವವನು ; ಒಂಟ 
ಯಾಗಿ ನಿಶ್ಚಿಂತೆಯಿಂದಿರುವವನು (ಸ್ಕಾಂಡರ್‌). 
[ಅಚ್ಚ * ಆಳ್‌. ॥ ತೆಲು. ಅಚ್ಚಾಳಿ, ಅಚ್ಚಾಳು - ಒಂಟ ಮನುಸ್ಯ, 
ತೊಂಡರೆಯಿಲ್ಲದವನು] 
ಅಚ್ಚಾ ಳಿಕಳೆ, ಅ ಅಚ್ಚಾ ಳಿಗೆ (ನಾ). ೧. ಆಳ್ಕನ; ಮೈಕಟ್ಟು; ದಿಟ್ಟತನ. 
೨. ಸ್ಥಿರತೆ; ನಶ ಂತೆ. ಅಚ್ಚಾಳಿಗೆ (ಸ್ಕಾಂಡರ್‌). 
(ಅಚ್ಚಾಳ್‌* ಕ] 
phe "ಅಚ್ಚಾಳಿಕೆ >: ಕೋ. 
ಅಚ್ಚಾ ಳು "ಅಚ್ಚಾಳ್‌' ನೋ. 


"ಅಚ್ಚಾ ಜಳ್ಳು (ನಾ). ಅಚ್ಚೊತ್ತುವವನು; ಎರಕ ಹೊಯ್ಯುವವನು: 


ಅಜಿ 


ಅಚ್ಚಿ, 

ಕಲುಕುಟಗರಂ ಬಡಗಿಯರನಾ ಬಳಿಗೆಲಸಮಂ ಮಾಳ್ಬರಂ iid 
ನಚ್ಚಾಳುಗಳನೆಕ್ಕಟಗರನು (ಬಸಪು. ೧೬-೧೩). 

[ಅಚ್ಚು * ಆಳ್ಕು (ಆ ಆಳ್ಕ್‌)] | 

ಚ್ಚಿ, (ನಾ). (ಮಕ್ಕಳ ಮಾತಿನಲ್ಲಿ) ರೊಟ್ಟಿ; ಬಕ್ಕರಿ (ಉಕ. i 
ನ ಚ್ಚಿ' ಪರಾ. [ದೇ.?] | 
ಅಚ್ಚಿ, ಕ್‌ ೧. ತಾಯಿ (೪). ೨. ಮಲಯಾಳಿ ಹೆಂಗಸು (೪). | 

[4 ಮಲ. / ತನಿ.] 

ಅಚ್ಚೆ (ನಾ). ಮೊಲೆ; ಮೊಲೆಯ ತೊಟ್ಟು: ಅಚ್ಚಿಯೂ ss 
ಎಳೆ ಚ್ಚಿಯೂ ಬೇಕು (ಗಾದೆ. ಕಿ). "ಅಚ್ಚಿ ಕೊಡು ಪರಾ. | 
[ಜೇ 3. 2. 1 ತನಿ. ಒಚ್ಚಿ, el 
ಅಚ್ಚಿ, (ನಾ). (ಅಂಕಿತ ನಾಮಗಳ ಲಕ್ಷ್ಮಿ: ಉದಾ ಅಚ್ಚ! 
ಅಚ್ಚಿ * ಅಕ್ಕು); ಅಚ್ಚಪ್ಪ (= ಅಚ್ಚಿ * ಅಪ್ಪ); ಅಚ್ಚಮ್ಮ | 
(= ಅಚ್ಚಿ * ಸು ಲಕ್ಷ್ಮೀ] 
ಅಚ್ಛೆ, (ನಾ). ಕಣ್ಣು : “ಕಣ್ಗಳೆನಲ್‌ ದಿಟ್ಟಯಚ್ಚಿಗಳ್‌ ನೇತ್ರಂಗಳ್‌ ” 
(ಕರ್ಣಾನಿ. ೯); ಅಚ್ಚಿನ್ಷಯ,ಲ್ಲಿ ಬೇಟಿದಲಣ್‌ವು ದೃಷ್ಟವಾಯಿತ್ತು |1 
(ಮೋಳಿಮಾ. ೧೫೩-೫೭೪) ; ಉಚ್ಚವದಿಂ ದಸಿಯಂ ತೆಗೆದಚ್ಚಿಗೆ ಗೋಚ 
ರಿಸದೈದಲಾ ಲುಬ್ಭ್ಬಕನಂದುಚ್ಚಮಹಿಮೆಯನೆ ಕಂಡು(ಉದ್ಭಟ. ೧೧-೧೧೧); 
ಮದನಕ್ಕೆಯಾಕ್ಷಿಸರಚ್ಚಿಯ ಸೇತಿಗೆಯ್ಯುತಿಹವು (ಅಂಜಚ. ೫-೫೯) ; ಅಚ್ಚಿ 
ಮೂಜುಳ್ಳ ಶಿವನಂ ಭಜಿಸುತಗಜಾತೆ ಸುಖಮಿರಲ್‌ (ಚಿಬಪು. ಸು. 

[ಸಂ. ಅಕ್ಷಿ) 
ಅಚ್ಚಿಕೆ (ನಾ). ಅನ್ಯಾಯವಾಗಿ ತೆರುವುದು (ದಕ. 3). 
[ಅಚ್ಚು * -ಇಕೆ) 
ಅಚ್ಚಿ ಕೆಮಟ್ಟಿ ಕೆ (ನಾ). - ಅಚ್ಚುಮೆಚ್ಚು ೧. (ಕ). 
“ಟು. ಅಚ್ಚ ಕಬುಟ್ಟಿ ಕ. ಜೊತೆಗೂಡುವುದು, ಮೈತಿ ತ್ರಿ) 
ಅಚ್ಚಿ ಕೊಡು (ಕ್ರಿ). ಮಗುವಿಗೆ ಮೊಲೆಯುಣ್ಣಿಸು ; “ಅಮ್ಮಿ”ಕೊಡು 
(ಸ್ಕಾಂಡರ್‌). [ಅಚ್ಚಿ + ಕೊಡು] 
ಅಜ್ಜಿ ಕ್ಯು (ಕ್ರಿ). (ಹಕ್ಕಿಯ ವಿಷಯದಲ್ಲಿ) ಮಲವಿಸರ್ಜನೆ ಮಾಡು : 
ಅಲ್ಲಿದ್ದ ಒಂದೆರಡು ಕಾಗೆಗಳು ಮೇಲಿನಿಂದ ಬೇಡನ ಮುಖದ ಮೇಲೆ 
ಅಚ್ಚಿ ಕ್ಕ -ಹಾರಿಹೋದವು (ನೀತಿಚಿಂ. ೧೧೫). [ಅಚ್ಚು * ಇಕ್ಕು xl 
ಸಗ್ಗ, ಅಚ್ಚುಕ, ಅಚ್ಚುಗ (ನಾ). ೧. ತೀವ್ರವಾದ ವ್ಯಥೆ; ಕಳವಳ : 
ನಲ್ಲಳಗಲೈಯಿಂದಮಾದದವಅಲಚ್ಚಿ ಗಂ ಮಜುಕಮೆಂಬಿವಜಕಿಂದೆ ಕನಲ್ಲು 
(ಆದಿಪು. ೧೨-೨೩) ; ಆಚ್ಚಿ[ಪಾಕಾಂ. ಚ್ಚು] ಗವೇಕಯ್ಯ ಸಂಸಾರದೊಳಗೆ? 
ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡುವುದು; ಬೇಗ ಬೇಗ ಅರ್ಚನೆ-ಪೂಜನೆಯ 
ಮಾಡುವುದು, ಕೂಡಲಸಂಗನ ಕೂಡುವುದು (ಬಸವ. ೧೭೩); ನಂದಸುತನ 


ಮೂಗಿಂ ಬಾಯಿಂದುಚ್ಛಳಿಸೆ ರುಧಿರಮೆನಗಾದಚ್ಚಿಗಮಂ ಮುಟ್‌ವೊಡೊತ್ತಿ | 35 


ಮುಜಕಿ ಚಾಣೂರಾ (ಅರ್ಧನೇ. ಹೆಚ್ಚಿದಡನಿಯೊಳೊಬ್ಬನೇ 
ಶಿನನಚ್ಚಿ ಗದೊಳಿರ್ದಹನಕಟಕಟ (ಬಸಪು. ೧೬-೨) ; (ಪಂಪಭಾ. ೪೯೯, 
ಚಿಕನಿ. ೬-೧೮೨ ನೋ). ೨. ಕ್ಲೇಶ; ಶ್ರಮ: ನೆಗಲಕ್ಲೀಸಟ್ಟಿಂಡಮಂ 
ಸಾಧಿಸಿದೊಡೆ ಫಲಮೇ ೦ ಚೋಗದಿಂ ಸಾಧ್ಯ ಮೇಂ ಬ ಕಂಡ್‌ 


೮-೫೮) ; 


ಬರ್ಪುದೇಂಸುತ್ತಿದ ಪರಿಜನದಿಂದಪ್ಪುದೇನೊಂದುಮಿಲ್ಲಚ್ಛಿ ಗಮೊಂದುಂಟು |40 


(ಆದಿಪು. ೬-೨೬); ಕಿಚ್ಛೆಲ್ಲ ಬಿಕೆ ನಂದಿಸಲಚ್ಚಿ ಗದಿಂ ಬಾವಿದೋಡು | 
ವಂತಿರೆ ಕಣ್ಣಂ ಮುಚ್ಚಿ ಜಪಿಯಿಸುವೆ (ಸಂರಾಮಾ. ೧೪-೧೦೦) ; ಎಲ್ಲ | 
ಕಳೆಯಂ ಕಾವ್ಯಜ್ಞರಿಂ 'ಕಲ್ಲದಚ್ಚಿ ಗದಿಂ ಕಟ್ಟಿದ ಕೆಟ್ಟ ಕನ್ನಡದ ಕಾಟಬ್ಬ ol 
ಗಳಂ ಬಟ್ಟಿ ಗ ಕೇಳಿಸಿ (ತ fe ; ನಿಚ್ಚ ಕ್ಟ ವಯಣ | 
ದಿಂದಚ್ಛಿ ಹ ಸಮನಿಸಿ₹ ಸ್ತ ದಂತೆ ಸಕಳಸೇನೆಯಂ 


ತಡೆಯದೆ ನಡೆಯಿಸಿಕೊಂಡು (ಶಾಂತೀಶ್ವ. ೧೨-೧೨ ವೆ); ಒಚ್ಚೇರೆಗಣ್ಣ 


6 


10 


ಸೇನಾನಾಯಕೆಂ 145 


೯೭ 


(ಅ 
| 
| 


| ಅಚಿ ಗ್ಯ (ನಾ). ಅರ್ಚಕ; ಪೂಜಾರಿ (ಕ). 


ಅಚ್ಚಿ ಗಂಗೊಳ್‌ 


ಕೋಮಲೆಯರೊಪ್ಪಿಡಿನಡುವಿನಚ್ಚಿಗದ ಬಾಲಕಿಯಕೋರಣದ ಪೊಳೆವಲ್ಲ 
ನಿಚ್ಚಳದ ಕದಸಿನ ನಿತಂಬಿನಿಯೆರ” (ಜೈನಿಭಾ. ೩೦-೨) ; (ಅರ್ಧನೇ. 
೮-೮೪ ವ, ಅನಂಪು. ೪-೪ ನೋ). ೩. ಕೇಡು; ಅಪಾಯ: ಕೆತ್ನಿದಪು 
ದೆನ್ನೆಡಗಣ್‌ ತಡವಿಲ್ಲದಚ್ಚಿಗಂ ತೋಣದೆ ಮಾಣದು (ಪಂರಾಮಾ. 
೯-೧೧೫) ; ಬಂದುದೆತ್ತಣಚ್ಚಿ ಗಮೆಮಗೆಂದು ಬಾಯೆಟಕಿನ ಭೀರುಗಳಬ್ಬರ 
ಮಾದುದುಬ್ಬರಂ (ಚಂದ್ರಪು. ೯-೮೫) ; ಅಚ್ಚರಿಯ ಮುಳ್ಳ ಸಂದಿವೊಲಚ್ಚಿ 
ಗಮಂ ಮಾಡಿ ಮಡಿಪಿದತ್ತದು ಸುರರಂ (ಶಬಶಂ. ೪-೧೭); (ವರ್ಧಪು. 
೧೧-೧೫ ನೋ). ೪. ಉತ್ಸಾಹ; ಸಂಭ್ರಮ: ಬಲನರಲಾಟಸುತ್ತಿರೆ 
ಪದಂ ಪದೆಪಿಂ ನಡೆ ನೋಡಲೆಂದು ಕಣ್ಮಲರೆಳಸುತ್ತಿರೆ . . . ರಸಜ್ಜೆ 
ಕೀರ್ತಿಸಲೊಡರ್ಟಿರೆ ಚಚ್ಚರಮಚ್ಚಿ ಗಂ ಪೊದಳ್ಹಲರೆ (ರಾಜಶೇ. ೧೪-೯೪). 
೫. ರೀತಿ; ಪ್ರಕಾರ: ಎನ್ನೆಂದ ಮಾತನಂತಿಂತೆನ್ನದೆ ತಡೆದಿರದೆ ಕೂಡು 
ವಚ್ಚಿಗಮಂ ಕೇಳ್‌" (ಧರ್ಮಾಮೃ. ೨-೧೨೩). ೬. ನೆವ: ಮೊಗಮಾಸೆ ಬಾರ 
ದೋಪರ್‌ ಸೊಗಯಿಸಿ ಪೆಣ್ಬರಿಜನಿಟ್ಟು ಬರೆ ಸೂದಿಅಿವಚ್ಚಿ ಗದಿಂದಮೆಯ್ದೆ 
ಮೆಚ್ಚಿದ ಬಗೆಯಿಂ ಸ್ಮರಕೇಳಿಗೆಳಸಿದರ್‌' ಪುಂಶ್ಚಲಿಯರ್‌' (ಲೀಲಾವ. 
೧೩-೧೦೭). ಅಚ್ಚುಳೆ: ೧. ನೀನಿಚ್ಚೈಸಿದವ ನಿನ್ನೆಡೆಗೆ ಮೆಚ್ಚಿ ಬಂದಪ 
ನೆನ್ನೆ ಮಾಕಾಳಿಯಾಣೆ ನೀನಚ್ಚುಕವನು ಮಾಡಬೇಡ (ನೀಮಿಸಂ. 
೨೧-೬೩). ೪. ಮೆಚ್ಚಿದೆಂ ಕೊಡುವೆಂ ನರಂಗಳನಿಚ್ಚೆಯಾವುದು ಬೇಡು 
ನೀನೆನಲಚ್ಚುಕದ ದರಹಾಸಲಕ್ಷ್ಮಿ ಮುಖಾಬ್ಜದೊಳ್‌ ಮೊಳೆಯೆ (ಬಸಪು. 
೨-೨೩); ನಿಶ್ಚಯಳೆ ನಿಶ್ಚಯಂ ಬೇಜಕೊಂದದೇಕೆ ನಿಜದಚ್ಚುಕಕೆ ಮಚ್ಚರವೆ 
(ಸಿಂಗಿರಾ. ೧೨-೨೪). ಅಚ್ಚುಗೆ: ೧. ಬಚ್ಚಬಆಿಯ ಜ್ಞಾನದರ್ಶನ 
ಮೈಯಾಗಿ ಅಚ್ಚುಗವೆಂಬುದ ನೀಗಿ ನಿಚ್ಚಲು ಸುಖದೊಳೋಲಾಡುವ 
ಸಿದ್ಧರ ಮೆಚ್ಚಿ (ಭರಚ. ೧೮-೨೩). ೧,೨. ನಿಚ್ಚಕ್ಕೆ ನಿಚ್ಚ ಒತ್ತೆಯ 
ಬೇಡಿದಡೆ ಅಚ್ಚು[ಪಾಠಾಂ. ಚ್ಛಿ]ಗವಾಯಿತ್ತವ್ವಾ ನಮ್ಮ ನಲ್ಲಂಗೆ ಕಿಚ್ಚನೆ 
ಹೊತ್ತುಕೊಂಡು ಅಚ್ಚನೆಯನಾಡಲು ಅಚ್ಚುಗವಾಯಿತ್ತವ್ವಾ ನಮ್ಮ 
ನಲ್ಲಂಗೆ (ಅವಚಂ.೨೫-೧೦೬); ಮಚ್ಚು ಅಡ್ಚುಗವಾಗಿಪ್ಪ ಪರಿಯ ನೋಡಾ 
(ನುಹದೇ. ೩೩-೨) ; (ಮೋಳಿಮಾ, ೨೮-೧೧೫, ನಿಭಾಗ. ೬-೧೬-೭ 
ನೋ). ೩. ಕಿಚ್ಚು ನೀರಲಗಿನ ಬಾಧೆ ತನುನಿಗಾತ್ಮನಚ್ಚು ಗವಳಿದ ಸುವಸ್ತು 
(ಭರಚ. ೬೭-೧೩೨). ೪, ಮೆಚ್ಚಿದೆನು ಬೇಡೀಗ ನಿನ್ನಯ ಅಚ್ಚುಗದ 
ಮಾತಿಂಗೆ ನೀಂ ಮನ ಮೆಚ್ಚುವಂದದಿ ಕೊಡುವೆ (ಶರಲೀ. ೭೫-೩). 
ಗ. ಕತ್ತಲೆಗನಿಯಿತ್ತು ಮೂಜುಲೋಕದೊಳಗೆ ಇದಣಚ್ಚುಗವೇನು ಹೇಳಾ 
ಗುಹೇಶ್ವರಾ (ಅವಚಂ. ೧೦-೪೧) ; ಮಣ್ಣ ಪುತ್ತಳಿಯ ಮಾಣದೆ ಜಲದಲ್ಲಿ 
ತೊಳೆದರೆ ನಿಚ್ಚನಿಚ್ಚಕ್ಕೆ ಕೆಸಆಹುದಲ್ಲದೆ ಆದಅಚ್ಚುಗ ಬಿಡದಣ್ಣ (ಬಸವ. 
೯೩). ೬. ಆಶ್ಚರ್ಯ; ಸೋಜಿಗ: ಮೆತ್ತಾನ ಅಶನವನುಂಡು ಕೆಚ್ಚಾನ 
ಚರ್ಮವ ಕಚ್ಚಿಕೊಂಡು ಬೆಚ್ಚಾನ ಮನೆಯಲ್ಲಿ ಬಿದ್ದಿಪ್ಪವರಿಗೆ ಅಚ್ಚು ಗವೇ 
ಅನಂತಭವದುಃಖ (ಸಿದ್ದೇವ. ೧೪೧) ; ಪಚ್ಚೆಗಿರಿಯು ತಾನೆ ಜಿನರೂಪ 
ವಾಂತು ಪಳಚ್ಚನೆ ನಿಂದುದೆಂದೆನಿಸಿ ಅಚ್ಚುಗ ನೋಡುನರಿಗೆ ಭುಜಬಲಿ 
ಜಿನಗಚ್ಚರಿವಟ್ಟಿಆಗಿದರು (ಭರಚ. ೭೦-೪೫). 

[ಜೀ.2. 1 ತೆಮಿ. ಅಚ್ಛ್ಚಮ್‌ - ಭಯ; ಮಲ. ಅಚ್ಚೆ ಮ್‌, 
ಅಇಸ್ರ್‌ಲ್‌ ಎ ಭಯ ; ತೆಲು. ಅಚ್ಚಿಕ - ಕ್ಷೋಭಿ; ಕೋಲಾ, ಅಂಜಲ್ಫ್‌ ಇ 
ಭಯ] 

(ಸಂ. ಅರ್ಚಕ] 

ಸ ಗಂಗೊಳ್‌, ಅಚ್ಚುಗಗೊಳ್‌ (ಕ್ರಿ). ೧. ತೀವ್ರವಾಗಿ ವ್ಯಥೆಪಡು : 

ಅಚಳಿತಧೈರ್ಯನ ಮನಮಂ ಚಳಿಯಿಸಲಾಜದಚ್ಚರಸೆಯರಚ್ಚಿ ಗಂಗೊಂ 

ಡಂತಾಗೆಯುಂ (ಪಂಪಭಾ. ೭-೯೪ ವ); ಏನುಮಿಲ್ಲದಿರೆ ಬೆಜಗಾಗಿ ಅಚ್ಚಿ 

ಗಂಗೊಳುತೆ [ಪಾಠಾಂ. ಅಚ್ಚುಗಂಬಡುತೆ] ಹಮ್ಮದಂಬೋಗಿ (ತಿರುರ. 

೨೭-೨೧). ಅಚ್ಚುಗಗೊಳ್‌ : ೧. ಅಲ್ಲಿರ್ದ ಪಾತ್ರೆಯಿಲ್ಲದಿರೆ ಅಚ್ಚ 
7 


ಅಜಿ ಗಂಗೊಳಿಸು ೯೮ ಅಚು 
ಬ ೩3 


£ಚ್ಚು3ಗಗೊಂಡು ತಲ್ಲಣಿಸಿ ಜೋಲ್ಡು ನಡುಗುತೆ (ಸದ್ದೇ. ೧೪-೩೪)... | ಪಚ್ಚೆಯ ಪಾಸಜಕಿಗಳುಮಂ (ಕಾದಂಉ. ೫೨೬). ೩. ನೆಲೆಗೊಳ್ಳು : 
೨. 'ಅಪಾಯಕ್ಕೆ ಒಳಗಾಗು : ಅಚ್ಚ ಕ್ಸೈನಾಭಿಯ ಮೆದ್ದು ನಿರ್ನಿಷಸಿದ್ಧ| |, ಅಗುಂದಲೆಯಾಯ್ತು ತೇಜಮಚ್ಚಿಆಕದುದು ಮಿಕ್ಕ ಬಿಚ್ಚತಿಕೆ (ಸೌಇಇ. 
ತಾನಚ್ಚುಗಗೊಳ್ಳದಿರ್ಪಂತೆ (ಭರಚ. ೨-೩೬). [ಅಚ್ಚಿ ಗೃ * ಕೊಳ್‌] | 20-11, ೧೪೭-೩೬; 1099). ೪ ಒಂದು ಗೂಡು; ಬಿಗಿಯಾಗಿ 
ಅಚ್ಚಿ ಗಂಗೊಳಿಸು (ಕ್ರಿ). ಕಷ್ಟಪಡಿಸು; ಕ್ಲೇಶಪಡಿಸು: ತುಚ್ಛ ep ಹೊಂದಿಕೊ : ಪೊದಳ್ಲು ನೀಳ್ದುದಿರ್ವರ ಸಮಶೀಲಮಚ್ಛಿಟ್‌ದುದಿರ್ವರ 
ಹಟ್ಚವಿಗ್ರಹಮನೆತ ಕೊಂಡು. ನಿಚ್ಚಗಾಳೆಗಡೊಳಚ್ಚಿ ಗಂಗೊಳಿಸಿ. (ಸು । 5 ನಚ್ಚಿನೊಡಂಬಡೇಂ ಭವಾಂತರಗತಮೋಹಬಂಧಬಲನೋ ಬಲದೇವನ 


೯-೩೪ ವ). [ಆಚ್ಚಿಗೈ* ಕೊಳ್‌ + -ಇಸ್ಕು] | ವಾಸುದೇವನಾ (ಶಾಂತಿಪು. ೧-೭೯). ಅಚ್ಚಿರಿ : ೪. ವಾಣಿಗೆ ವೀಣೆಯು 
ಅಚ್ಚಿ ಗಂಬಡಿಸು (ಕ್ರಿ). - ಅಟ್ಟಿ ಗಂಗೊಳಿಸು : ಎನ್ನ ಪಗೆಯೆನಿಸಿರ್ದ | | ಅಚ್ಚಿರಿದಂತೆ ಇರದಿರೆ ಏನದು ಆ ಹಾಡು (ಗಂಗಾತ. ೬೫-೭). 
NE ಮತ್ತೊಂದು ಘಿ ಪುಟ್ಟ ದಂ Ek ನೆ ನಿಮ್ಮನಚ್ಚಿ ಗಂ | ಟು + -ಜ್ಕ] 
ಬಡಿಸಿದೆನೆಂದು ಚಾಟುವಚನಂಗಳಂ ಮೆಆಕಿದು [ia ೩-೨೨ ವ). | ಅಚ್ಚು, (ಕ್ರಿ). ೧. ಹಿಡಿ; ಹಿಡಿದುಕೊ (?) : ಒಚ್ಚತಯಿಲ್ಲೆನಲಾಗದು 
[ಅಚ್ಚಿಗ್ನ * ಪಡ್ಡು + -ಇಸ್ಕು] 10 ಕಾಲವೊಂದಚ್ಚಿ ಕರ್ಮಗಳತ್ತ ತಹುದು ಚುಚ್ಚಿಕೊಡುವರಂತೆ ಪುದ್ಗಲ 


ಅಚ್ಚಿ ಗಂಬಡು, ಅಚ್ಚು ಇತು ಅಚ್ಚುಗವಡು (ಕ್ರಿ). ೧. ತೀವ್ರವಾಗಿ | | ಪರಿಣತಿಗಚ್ಚಾದ ಕಾರಣದಿಂದ (ಭರಚ. ೬೮-೪೨). ೨. ಅಚ್ಛೊತ್ತಿದಂತೆ 
ನೈಢಿಪಡು : ಅಚ್ಚ ಧವಡುತೆ ಪಗಲೊಳೀ ಶಿವಾಲಯದ ಪಡಿ ಮುಚ್ಚಿರ್ಪ | ಇರು: ತರಿಸಂದು ನಿಂದಿರಲ್‌, ಬೆಳ್ಲಿಂಗಳೊಳ್‌ ನೆಲದೊಳಟ್ಟಿರ್ದ ಕಪಿ 
ಕತನಮೇನೆಂದೊಡಾಸ್ಥಾನದವರಚ್ಚಿ ಗಂಬಡುತೆಂದರ್‌ (ಪದ್ಮರಾ. ೫-೨೨). | | ಕುಲೇಂದ್ರನ ಮಹಾವಾನರನ ಮೆಯ್ನೆಳಲ್‌ ಕೇಳ್‌ ಸ್ವಲ್ಪಮಾತ್ರಂ ಕರು 
ಅಚ್ಚುಗಬಡು : ೧. ಸರ್ವಜ್ಞಾನಿಯಾಗಿ ಅಚ್ಚುಗಬಡುವಡೆ ಹಬ್ಬಿದ | ಗೆಟ್ಟು ನಸು ಬಿಳ್ಳಿದುದು (ಶ್ರೀರಾಮಾ. ೪೩೨-೩೨೫). 
i 


ನಾಪಡೆ ಫಲವನುಂಬಡೆ ಒಬ್ಬಳವನೆ ಬಿತ್ತಿ ಒಬ್ಬಳವನೆ ಬೆಳೆವಡೆ ಕಬ್ಬುನ | 15 ಅಚ್ಚಿ ಬರು-೧. ಒಗ್ಗು: ಆ ಸ್ಥಳ ನನಗೆ ಅಚ್ಚಿ ಬರುವದಿಲ್ಲ(ಸ್ಕಾಂಡರ್‌); 
ಹುಳಿವಡೆ ಇನ್ನೇವೆ ಇರಾ (ದೇದಾಪ್ರ. ೧೧೪-೬೬). ೨. ಆಶ ಶ್ಚರ್ಯ | ಆ ಊರು ನನಗೆ ಅಚ್ಚಿಬಂತು (ಸ್ಕಾಂಡರ್‌) ; ಯಾರಿಗೂ ಅಚ್ಚಿ ಬಾರದ 
ಪಡು: ಕೊಟ್ಟಿ ನೊರವನೆಂದು ನಿಶ್ಚಯವ ಮಾಡಿದ ಮತ್ತೆ ಸಾವರ ಕು| ಸ್ಥಳ ಅವನಿಗೆ ಅಚ್ಚಿ ಬಂತು (ಸ್ಯಾಂಡರ್‌), ೨. ಕೂಡಿಬರು; ದಕ್ಕು: ಆ 
ಅಚ್ಚು ಗಬಡುತ್ತಿ ಡ್ಹೇನೆ (ಮೋಳಿಮಾ. ೨೧-೮೩). ಅ ಚ್ಚು ಗೆವಡು:! ದ್ರವ್ಯ ಅವನಿಗೆ ಅಚ್ಚಿ ಬರಲಿಲ್ಲ (ಸ್ಯಾಂಡ್‌). (ದೇ, ?] 


೨. ನಿಶ್ಚಯನೆಂದು ವಿಯಚ್ಚರಗೆನಲಾಗಚ್ಚುಗನಡುತಾ ಖಳನು ಬೆಚ್ಚಿ; | ಅಚ್ಚು (ಕ್ರಿ). ಅನ್ಯಾಯವಾಗಿ (ಹಣವನ್ನು) ತೆರು: ಅವನು ಸರಕಾ 
ಸಿಂದಣಿಗೋಸರಿಸಿಯಾ ವನಿತೆಯ ಸಚ್ಚರಿತವ ನೋಡಿ ನುಡಿದು (ಅಂಜಚ. |20| ರಕ್ಕೆ ಇಪ್ಪತ್ತು ವರಹಾಗಳು ಅಚ್ಚುತ್ತಾನೆ (ಸ್ಕಾಂಡರ್‌) ; ನಿನಗೆ ನಾನು 


೧೩-೨೨೨). [ಅಚ್ಚಿಗೆ * ಪಡ್ಗು] ಆಚ್ಚಬೇಕೆ? (ಸ್ಕಾಂಡರ್‌) ; ಆ ತೋಟಕ್ಕಾಗಿ ಇಪ್ಪತ್ತು ರೂಪಾಯಿ ಅಚ್ಚಿ 
ಅಚ್ಚಿ ಗೊಳಿಸು (ಕ್ರಿ). ದೃಷ್ಟಿಯನ್ನು ಸೆಳೆ; ಕಂಗೊಳಿಸು: ಪೊಚ್ಚ ಜ್ಹೇನೆ (ಸ್ಯಾಂಡರ್‌). [«- ತೆಲು. ಅಚ್ಚು - ದಂಡವನ್ನು ತೆರು] 
ಪೊಸಗಂಪಮರ್ದ ಚಂದನಕುಜಂಗಳಿಂ ಅಚ್ಚಿಗೊಳಿಸುವನಂತತಿಲಕದ ಅಚ್ಚು 3 (ನಾ). ೧. ಮರದಲ್ಲಿಯೋ ಲೋಹದಲ್ಲಿಯೋ ಬೇಕಾದ 
ಕುಜಂಗಳಿಂ (ಉದ್ಭಟ.೩-೯೩);  ಪೊಚ್ಚಪೊಸಗಂಪನೀಯುತುನಚ್ಚಿ ಆಕಾರವನ್ನು ಕೊರೆದು, "ಅವರಲ್ಲಿ ಎರಕದ "ಅಥವಾ ಕರಗಿಸಿದ 
ಗೊಳಿಪ್ಪಮಲ ಧೂಪಮಂ ಶಾಂತಂಗಂ ಚೆಚ್ಚರಿತನರ್ಪಿಸುತ್ತುಂ (ಉದ್ಭಟ. |25| ದ್ರ ದ್ರವವನ್ನು ಹೊಯ್ದು, ಆ ಆಕಾರದ ಬಿಂಬವನ್ನು ಮಾಡಿಕೊಳ್ಳುವ 
೧೧-೬೮) ; ಪೊಚ್ಚಪೊಸ ಪೊನ್ನ ಕುಂಭದೊಳಚ್ಚಿಗೊಳಿಪ್ಪ್ಟುದುಮನಳವಡಿಸಿ ಸಾಧನ; ಪಡಿಯಚ್ಚು : ಶೋಭಿಸಿದಂ ನಡನ ನಸು 
ಕೊಂಡು (ಉದ್ಭಟ. ೧೧-೭೬). [ಅಚ್ಚಿ + ಕೊಳ್ಳ್‌ + -ಇಸ್ಕು] |. ದೆಸೆಯೆ ತಂದೆಯೊಳಚ್ಚಿನೊಳೊತ್ತಿದಂತೆವೋಲ್‌ (ಆದಿಪು. ೮-೪೩); ಸಿರಿ 
ಅಚ್ಚಿಡು (ಕ್ರಿ). ಮುದ್ರಿಸು; ಅಚ್ಚುಮಾಡು : ಈ ಪುಸ್ತಕವನ್ನು ಇಷ್ಟು | ಗಿರಿಜಾತೆ ಶಾರದೆ ಶಚಿ ಮುಖ್ಯರು ಸರಿಯಲ್ಲವಿವಳಚ್ಚು ಬೇಜಕೆ (ಮೋಹತ. 
ಸುಂದರವಾಗಿ ಅಚ್ಚಿ ಟ್ಟಿರುವ ಮುದ್ರಣಾಲಯದವರಿಗೆ ನನ್ನ ವಂದನೆಗಳು ೧೦-೫) ; ತಂದೆಯಚ್ಚಿನೊಳೊತ್ತಿ ದಂತಿರ್ದನಾ ರಾಜನಂದನ ತಂದೆಯಂಕ 
(ರೂಢಿ). [ಅಚ್ಚು * ಇಡು] | 1,0 ದೊಳು (ಭರಚ. ೨೫-೨೪). ೨. "ಅಚ್ಚು ೧'ರ ಮೂಲಕ ಸಿದ್ಧ ಪಡಿ 
ಅಚ್ಚಿಮಂಗುಳ್ಳು (ಕ್ರಿ). ಕಣ್ಣುಮುಚ್ಚು : ಅಚ್ಚರಿಯರೊಳರಗಿಣಿಯ ಸಿದ ಪದಾರ್ಥ. ಉದಾ ಬೆಲ್ಲದ ಅಚ್ಚು, ಸಕ್ಕರೆಯ ಅಚ್ಚು 
ಕೊಳಚ್ಚಿ ಮುಗುಳ್ಬುವ ವಿಳಾಸಮುಂ ವಿಭ್ರಮಮುಂ ನಚ್ಚಿ ರದು (ರಾಜಶೇ. ಇತ್ಯಾದಿ: ಹೊಣಗಣಿಂ ಬಂದ ಬೆಲ್ಲದ ಭಂಡಿಗೆ ಬೆಲ್ಲದಚ್ಚು ಹದಿನಯ್ದು 
೧೨-೯೭). [ಅಟ್ಟ * ಮುಗುಳ್ಳು] (ಎಇ. 70111, ೨೨-೫೭ ; 1204) ; ಸಂಕ್ರಾಂತಿಯ ಹಬ್ಬದ ದಿನ ಎಳ್ಳಿನ 
ಅಚ್ಚಿ ರಿ "ಅಚ್ಚಿ ಲಾ? ಸೋ. ಜೊತೆಗೆ ಸಕ್ಕರೆಯ ಅಚ್ಚುಗಳನ್ನೂ ಬೀರುತ್ತಾರೆ (ರೂಢಿ). ೩. "ಅಚ್ಚು ೧ 
ಅಚ್ಚಿ ವಳ್ಳಿ (ಕಾ). ಒಂದು ಹಳ್ಳಿಯ ಹೆಸರು: ಉತ್ತರಾಯಣ ಸಂಕ್ರಾ ತ 35| ರಲ್ಲಿ ಎರಕಹೊಯ್ದ ಕೂಪ; "ಪ್ರತಿರೂಪ; ವಿಗ್ರಹ: ಕಾಮನಚ್ಛೊ 
ಯೆಂದು ಅಚ್ಚಿನಳ್ಳಿ ಯರ ಗಣಿಮನ್ಸೆ ನ ತಮ್ಮ ನಾಯ್ಚಯ್ಯನ ಕಯ್ಯ ಲು ತಡ ಜೀಟದಚ್ಚು ಗಳ ಮಾಅಕ್ಕಿಯೊಳಿರ್ದುದು ಮೆಯ್‌' ಸುಭದ್ರೆಯಾ 
(ಸೌಇಇ. IX-i, ೮೯-೧೬ ; 1095). [ಅಚ್ಚಿ + ಸಳ್ಳಿ] (ಸಂಪಭಾ. ೫-೧೭); ದೈನದ ಬಣ್ಣಮುಮನಚ್ಚುಮಂ ಕಳ್ಳರ್‌ ಕೊಂಡೊ 
ಅಚ್ಛಿ ಸ್ಕು "ಅರ್ಚಿಸು' ನೋ. | ಯ್ವಲ್ಲಿ ಕಾಯೆಲಾಅದ ದೈನಂಗಳ್‌ (ಸಮಪ. ೯-೧೦೪) ; ರಾಯ 
ಅಚ್ಚಸ್ಸು (ಕ್ರಿ). ಅಚ್ಚುಮಾಡಿಸು ; ಮುದ್ರಣಮಾಡಿಸು. ನೃಸಿಂಹನ ನಚ್ಚಿನಚ್ಚು ಪೇಸಣಹನುಮಂ (ಸೌಇಇ. 1X-, ೩೪೩-೧೧ ; 
[ಅಚ್ಚು * -ಇಸ್ಕು] 40| 1226); ಅಕ್ಕರಿಗರಾಭರಣಂ ಬುಧರಿಚ್ಛೆಯಚ್ಚು ವೀರರ ಕಣಿ (ಸೂಕ್ತಿಸು. 
ಅಜ್ಜಿ ೫, ಅಚ್ಚಿರಿ (ಕ್ರಿ). ೧. ಎರಕಹೊಯ್ಯಿ : ಉಲಿವ ವಿಮಾನ ೧-೨೫). ೪. ಒತ್ತಿದ ಮುದ್ರೆ: ನಾನಾವಿಷಯತತಿಗೆ ತನ್ನಾಣೆ ತನ್ನಚ್ಚು 
ತಿಂಕಿಣಿಯ ಮೆಲ್ಲುಲಿಗಳ್‌ ಕಿವಿಗೆಯ್ದಿ ಮಲ್ಸದಗ್ಗಲಿಸೆ ತಗುಳ್ವ ಗೇಯರಸ| | ತನ್ನಿಟ್ಟರಸರ್‌ ತನ್ನೋಲೆ ತನ್ನುಂಡಿಗೆಯೆನೆ ವಿದಿತಾಜ್ಞಾನ್ವಿತಂ ಮಾಡಿದಂ 
ವಚ್ಚಿಆಿದಂತಿರೆ ಬೆಚ್ಚು ಚಿತ್ತದೊಳ್‌ ನಿಲೆ (ಶಾಂತಿಪು. ೪-೬೮). ೨. ಮುದ್ರೆ | (ಸೌಇಇ. 201-1, ೧೧೬-೭ ; 1075). ೫. ಕೇಯುವಾಗ ಉದ್ದೆಳೆಗಳು 


ಯೊತ್ತು ; ಮುದ್ರಿಸು: ಮಾಣದೆ ಮೋದೆ ಶೋಕದಚ್ಚಿ ಕ್ವಿಟದವೊಲಿರ್ದ | 
ಬಾಸುಚಿಕನೊಳಯ್ಮು ಕನಲ್ಲು ಬಟಲ್ಲು ಜೋಲ್ಡ ಮೆಯ್‌' (ಪಂಪಭಾ. 
೧೪-೫); ಎಳನೆಂಡಿರ ತಂಡದಲತಗೆಯೂಡಿದಡಿವಜ್ಟೆ ಗಳಿಂದಚ್ಚಿ ಉದ | 


ಒಂದರೊಡಕನೆ ಮತ್ತೊಂದು ಸೇರಿಕೊಳ್ಳದಂತೆಯೂ, ಅಡ್ಡೆಳೆಗಳಿಗೆ 
145। ಅಣಿ ಬರುವಂತೆಯೂ ಮೇಲೊಂದು ಕೆಳಗೊಂದು ಕೋಲಿನ 
ಮೇಲೆ ಹುರಿದಾರದಲ್ಲಿ ಮಾಡಿದ ಒಂದು ಉಪಕರಣ; ಬೆದ; 


ಅಚ್ಚು, 
ಸಾವಿರದಲ್ಲಿ ಒಂದು ರಜ್ಜು ಹಜನಿದಡೆ ಅದ ಸಾಗಿಸಿ ಕಡೆಹಾಸಬೇಕಲ್ಲದೆ 
ಗೈದುಬಿಟ್ಟಡೆ ಒಂದೆ ಹಿಂದೊಂದಳಿಯಿತ್ತು ಆ ಅಚ್ಚು (ಮೋಳಿಮಾ. 
೫೫-೨೨೮), ೬. ಅಕ್ಸರದ ಮೊಳೆಗಳನ್ನು ಜೋಡಿಸಿ ಮುದ್ರಣ 
ಮಾಡುವುದು; ಮುದ್ರಣ. "ಅಚ್ಚು ಮಾಡು’ ಪರಾ. 
ಅಚ್ಚಿನ ಮನೆ ಇ ಅಚ್ಚು ಕೂಟ : “ ರ ಸುಮಾರಿನಲ್ಲಿ ಕೇಂ! 
ಥಾಂಸ್ಸ ಮುಂತಾದ ಪಾದ್ರಿ ಗಳ ಪ ಪ್ರಯತ್ನದಿಂದ ಬಂಗಾಳಿಯಲ್ಲಿ ಒಂದು 
ವ್ಯಾಕರಣವೂ ನಿಘಂಟೂ ಹುಟ್ಟ ದುವು. ಅಚ್ಚಿನ ಮನೆಯಾಯಿತು.. 
ಬೈಬಲ್‌ ಭಾಷಾಂತರವಾಯಿತು Me ಆ). "ಅಚ್ಚುಮನೆ' ಪರಾ 
[ದೇ. ? ಅಥವಾ ಇ ಸಂ. ಆಕ್ಷ?. / ತಮಿ. ಮಲ, ತುಳು. 'ಕೊಡ. 
ಹ ತೆಲು. ಅಚ್ಚು] 
ಚ್ಚು, (ನಾ). ಪ್ರೀತಿ; ಪ್ರೀತಿಯ ವಸ್ತು: ಅಕುಟಲರ ಮನನಚ್ಚು 
ಸ್ವ ಗ ಎತ್ತ ಹದಚ್ಚು ಶಿವಸೇವಕರ ಮೆಚ್ಚು ಕುಮಾರ ವಾಲ್ಮಿ! «ಕಿ 
ಪ್ರಬಂಧಕೃತಿ (ತೊರರಾ. ಹಳ ; ಅಚ್ಚಿ ನೊಳಗೆ. ಮೆಚ್ಚು ಮೆಚ್ಚಿ ನೊಳಗೆ 
ಅಚ್ಚು ಕಿಚ್ಚೆದ್ದು ಹೋಯಿತಲ್ಲಾ (ಪುರಂದ. ೧-೫೪-೧) ; "ಸಂಶರಣರಚ್ಚು 
ಬುಘಟನರಿಗೆ ಪೆಚ್ಚು (ಮೋಹಸ. ೧-೩೮) ; ಅಚ್ಚಿನ ಮನುಷ್ಯಗೆ ನುಚ್ಚಿನ 
ಜ್‌ (ಗಾದೆ. a: (2) 
ಚ್ಚು (ನಾ). ಅಂಚು: ಸೆಆಗುಸೇರುನೆಗಿಳಿದೆಡದ ಕೆಂಕುಳೊಳೊಲಿದಿಣು 
೫ ಪಚ್ಚಡದಚ್ಚು ನಿಜಿಸಿ ಬೀಸುವ ಬಲದೋಳಿಂದ ಗಮಕೆದಿ ಮಿ 
ಹ ನಡೆವಂತೆ. ನಡೆದ (ಭರಚ. ೪-೩). [~ ಆಂಚ್ಯು?) 
ಚ್ಚು (ನಾ). ಪಕ್ಷಿಯ ಮಲ; ಹಕ್ಕಿಯ ಹಿಚಿಕೆ: ಆದು ಕಾಗೆಯ 
Rs ಹ (ರೂಢಿ). "ಅಚ್ಚಿ ಕ್ಳು' ಪರಾ. [?] 
ಅಚ್ಚು (ನಾ). ೧. ಬಂಡಿಯ ಅಥವಾ. ರಥದ ಇರಚಿ : ಉಡಿದಿರ್ದಚ್ಚ 
ಟ್‌ದೀಸು ತಿಕ್ಕಿ ದ ನೊಗಂ ಜೀಜಕೆಟ್ಲ ಚಕ್ರಂ(ಸಂಪಭಾ.೧೦-೯೧); ಅಚ್ಚು 
ಮುಜಕದ ಭಂಡಿಯಂತೆ ನುಚ್ಚು ನು (ಪಂಚತಂ. ೧೫೮-೩) ; 
ತೊಲಗದ ಪದ್ಮಾ ಮಸನವೆನಿಪಚ್ಚಿನೊಳೊಲಿದಾರಾಧನೆಯೆಂಬ ಬಲುಗಾಲಿಯ 
ನಳವಡಿಸಿ  (ತ್ರಿಪುಸಾಂ. ೧೦೭) ; ಕೀಲ ತೆಗೆಯಚ್ಚುಗಳ ಹೆರೆ ಬಲು 
ಗಾಲಿಗಳ ಜೋಡಿಸು (ಕುವ್ಯಾಕ. ೮-೧೨) ; ಭಗ್ಗವಾದ ಚಕ್ರಗಳೂ 
ಅಚ್ಚುಗಳೂ ಧ್ವಜಗಳೂ ಉಂಟಾಗಿ ರಥಗಳು . . . ಬಿದ್ದ ವು (ಕೃ ವಾಭೀ. 
hE "ಮೇಲಚ್ಚು' ಪರಾ. ೨. ನಡುಗೂಟ; ಕೀಲು: ಆಡಿದುವಿಂದ 
ರಾತಿಭಟರಟ್ಟಿ ಗಳಾಜಿಯೊಳಿನ್ನ ಕಾರ್ಯದಚ್ಚಾಡಿದುದಿಂದು ಕೂಡಿದುದು 
ವೆ ರಿಬಲಾರುಣಸಿಂಧುವಾರ್ಥಿಯೆಂ (ಜಗವಿ. pS ೩. ಪಗಡೆಯ 
ದಾಳ: ೪. ಜೂಜಾಟ: " ಅಕ್ಷಃ ದುರೋದರಃ-ಈ ೨ ಅಚ್ಚು? (ಹಲಾಯು. 
೬೪-೨೩೩). ೫. ಎಂಬತ್ತು ಗುಂಜಿಯ ತೂಕ; "ಕರ್ಷ?. ೬. ಒಂದು 
ಮ ತುಂಬಳಬೀಡಿನ ಶ್ರೀ ಪಂಚಲಿಂಗ ದೇವರಂಗಭೋಗಕ್ಕಂ 
. ಗಾಣ ೨ ಅಚ್ಚಿನ ಟುತಾಾಲಯಟ ದಳಕ್ಕೆ ವೀಸ ೨ (ಸಾತ, 
7%-4, ೨೨೮-೧೧; 1133) ; ಎನುತಲ್ಲಿ ಹನ್ನೆ ರಡು ಸಾವಿರಚ್ಚಂ ಕೊಟ್ಟು 
ಮನವಾರೆ ಪಡಿಯ ಸಾವಿರ ಪೊನ್ನ ಳಂ ಕೊಟ್ಟು (ನಂಬಿರ. ಚ): 
ಅಚ್ಚುಬರು - ಸರಿಯಾದ ಗರ ಬೀಳು : ಒಳಪೊಕ್ಸು ಕಟ್ಟುವರಚ್ಚು | 
ಬಂದರೆ ed ಪರಿಯೊಳಬಳೆಯರು (ಬಸಪು. ಆಟ] “ ಇಲ್ಲಿ 
ಶ್ಲೇಷೆಯಿಂದ "ಹಣ ಲಭಿಸು' ಎಂದೂ ಅರ್ಥವಾಗುತ್ತದೆ. | 
[ಸಂ. ಅಕ್ಷ] | 
ಅಚ್ಚು $ (ನಾ). [ವ್ಯಾಕ) ಸ್ವರ: ವಾರಿರುಹಸಂಭವನೆ ul 
ಚರಿಸು ಅಚ್ಚುಗಳು ಜನಿಸಿದವು ಕ್ರಮದಿ (ಕಭನಿ. ೨೨೯) ; 
ಆಚ್ಚೆಂತಲೂ, ವ್ಯಂಜನಕ್ಕೆ ಜಲಾ ಕಡಮೆ ನಾಲ್ಕಕ್ಕೂ ಚ 
ವಾಹನೆಂತಲೂ ಹೆಸರುಂಟು (ಹೊನುಗ. ೨). 
[ಸಂ. ಅಚ್‌, 1 ತೆಲು. ಅಚ್ಚು] 


ತತ 


ಅಚ್ಚುಗಟ್ಟು 
ಅಚ್ಚು, (ನಾ). ಸೆಗುದೇಶದ ಕುದುರೆ (೪). 
(ಅನ್ಯ. / ತಮಿ. ಮಲ. ತೆಲು. ಅಚ್ಚಿ] 

ಅಚ್ಚು ಕ್ತ ಅಚ್ಚಿಗ್ನ' ನೋ. 

ಅಚ್ಚು ಕಟ್ಟು (ೆ ಕ. ಬಟ್ಟಿ ನೇಯುವಲ್ಲಿ ಅಣಿಬರುವಂತೆ ಕೋಲುಗಳ 

5| ಮೇಲೆ ಸುಂಡಾರದಲ್ಲಿ' ಅಚ್ಚನ್ನು ತಯಾರುಮಾಡು (ಕಿ). 

| [ಅಚ್ಚು + ಕಟ್ಟು] 

ಅ ಚ್ಹುಕಟ್ಟು "ಅಚ್ಚುಗಟ್ಟು' ನೋ. 

Je ಅಚ್ಚು ಕಟ್ಟು ತನ (ನ). “ಜಿಯ ಹಿತ ಒಪ್ಪ; ಓರಣ: 
ಎಷ್ಟೆ e ಭತಕಿ ಮನೆಯಾಗಿರಲಿ ಮನೆಯಲ್ಲಿ ಶುಚಿತ್ವ ಮತ್ತು ಅಚ್ಚು ಕಟ್ಟು 
ತನ "ಬೇಕು (ಅಡುಸಾ. ೩೭) ; ಸ್ವಲ್ಪೇ ಸಂಬಳದಲ್ಲಿ ತಾನು ಅದೆಷ್ಟು pity 
ಕಟ್ಟುತನದಿಂದ ಸಂಸಾರ ಜಾ ಮನೆಯ ಖರ್ಚಿಗೆ ಸ. ಕೂಡು 
ವಾಗ ಜಗಳ ತೆಗೆಯುವರು (ಕುಂಕುಮ. ೯೩). [ಅಚ್ಚುಕಟ್ಟು -ತನ] 

| ಅಚ್ಚು ಕತನ (ನಾ). ಉತ್ಸಾಹ; ಸಂಭ್ರಮ ನಿಜಸ್ವಾಮಿಯಂ 
ಮೆಚ್ಚಿಪಚ್ಚುಕತನದಿನಳನಿಯಲ್ಲದ ದು ಸ್ಸ ಹ ಮಹಾಬ್ರತಾಯುಧಮಂ 
ತಳೆದು ನಿಲ್ವುದುಂ (ವರ್ಧಪು. ೧೦-೪೦ ವ). [ಅಚ್ಚುಕ 4-ತನ] 

ಅಚ್ಚುಕಾಖ (ನಾ). ಪ್ರೀತಿಪಾತ್ರನಾದವನು: ನಿಕುಂಭನಿನಕುಲನ 
ಮನ್ನಣೆಯ ಮನದಚ್ಚು ಕಾಜನ [ಪಾಠಾಂ. ಮನಮಚ್ಚು ಗಾಅನ] ಬೆನ್ನಲಪ್ಪ 
ಳಿಸಿದನು (ತೊರರಾ. ೬-೩೯-೮). [ಅಚ್ಚು * -ಕಾಜ] 

ಅಚ್ಚು ಕೂಟ (ನಾ). ಮುದ್ರಣಶಾಲೆ; ಛಾಪಖಾನೆ : 
ಗಳನ್ನು ಇಡಿಸಿದನು (ಮುಂಬಯಿ. ೫-೧೯೬ ಕಿ.) ; ಆ ಆಚ್ಚುಕೂಟದಲ್ಲಿ 
ಐದಾರು ಭಾಷೆಗಳನ್ನು ಅಚ್ಚುಮಾಡುವ ಸೌಕರ್ಯವಿದೆ (ರೂಢಿ). 

[ಅಚ್ಚು * ಕೊಟ್ಟ. / ತಮಿ. ಮಲ. ಅಚ್ಚುಕ್ಕೂಟಿನ್‌ ; ತೆಲು, 

ಅಚ್ಚು ಕೂಟಿಮು] 

ಅಚ್ಚು ಗೆ "ಅಚ್ಚಿ ಕ್ಟಿಗ್ರ' ನೋ. 

ಅಚ್ಚು ಗಂಬ ಗಾ). ಇರಚೆ (ಸ್ಯಾಂಡರ್‌). 


10 


ಅಚ್ಚುಕೂಟ 


25 + ಕಂಬ] 


[ ಅಚ್ಚು, 
ಅಚ್ಚು ಗಂಬಡೆ (ಕ್ರಿ). - ಅಚ್ಚಿಗಂಬಡು ೧: ಒಚ್ಚತಂ ತನಗುಳ್ಳ ರಾಜ್ಯ 
ದೊಳಗರ್ಧವಂ ಸಚ್ಚುಗೊಡುವೆಂ ತತ್ತುರಂಗಮಂ ತಂದರ್ಗೆ ಮುಚ್ಚು 
ಮುಕ ಯೇಕೆಂಬ ನುಡಿಗೆ ಕುಂಡಲನೆಂಬ ಭಟನೆಳ್ಹು ಕಯ್ಯ ಮುಗಿದು 
ಅಚ್ಚುಗಂ[ಸಾಠಾಂ- ತಂ]ಬಡೆವುದಕ್ಕೇನು ಕಾರಣಮಿದೇನಚ್ಚರಿಯೆ 
(ಸಮ್ಯಳೌ. ೧೧-೪೪). [ಅಡ್ಚುಗ * ಪಡೆ) 
ಅಚ್ಚುಗಗೊಳ್‌ "ಅಚ್ಚಿ ಗಂಗೊಳ್‌' ನೋ. 
ಅಚ್ಚು ಗಟ್ಟು, ಅಚ್ಚು ಕಟ್ಟು (ನಾ). ೧. ಕೆರೆ, ಕಾಲುವೆ ಮುಂತಾ 
ದಚ್ರಿಗಳ "ಅಸಕಿಯಲ್ಲಿರುವ ಭೂಮಿಯ ಪರಿಮಿತಿ: ನೇಟಕಲ ಕೇಟಿಯ 
ಮೂಡಣ ಕೋಡಿಯಿಂ ತೆಂಕಣ ಹೊಸಗೆಜಕಿಯಚ್ಚು ಗಟ್ಟಾ ದುಡೆಲ್ಲಂ (ಎಕ. 
11, ೭೩-೪೫; 1118) ; ಬಜಹಾಳ ಕೇಚಿಯಚ್ಚು ಗಟ್ಟು ಮೇರೆಯಾಗಿ (ಎಕ. 
71, ೩೪೫-೬೧; 1159); ಈ ಗ್ರಾಮಗಳ ಚತುಃಸೀಮೆ ಒಳಗುಳ್ಳ ನ್ನ 
ಬೆದ್ದಲು ತೋಟ ತುಡಿಕೆ ಅಡು ಮನೆ ಅಣೆ ಅಚ್ಚುಗಟ್ಟು ಕಾಡಾರಂಭ.. 
ಸುಂಕ ಸುವರ್ಣಾದಾಯ ಇವು ಮೊದಲಾದ ಸಕಲಸ್ವಾ p ನು (ಎಕ. xv, 
ಮಂಡ್ಯ. ೧೫೫-೪೫ ; 1622). 3. ಒಪ್ಪು; ಓರಣ; ಅಣಿ: ನಡೀರಿ 
ತಸ ಸ್ವಲ್ಪ ಸಿದ್ಧವಾಗಬೇಕಾಗಿದೆ ಇಂದಿನ ಕೆಲಸ ಅಚ್ಚು ಗಟ್ಟುಮಾಡೋ 
ದಕ್ಕೆ (ಬದುಬೈ. ೧೨). ಅಚ್ಚು ಕಟ್ಟು: ೧. ತೋಟ ತುಡಿಕೆ ಅಣೆ ಅಚ್ಚು 
ಕಟ್ಟು ನಿದಿ ನಿಕ್ಷೇಪ (ಎಕ. ೩೪, ಹೊಳೆನ. ೧೨೨-೨೬ ; 1473) ; ಆ ಹರಿಯ 
| ಸಮುದ್ರದ ಹೊಲದಲಿ ಹುಟ್ಟದ ಅಚ್ಚುಕಟ್ಟು ನಿಂಮ ನಾಘಂಡುಗ 
ಗದ್ದೆಯ ಕೆಳಗೆ ಮುಂಡೆ ಹುಟ್ಟಿ ದಂಥ ಅಚ್ಚುಕಟ್ಟು ... ಅನುಭವಿಸ 
ಲುಳವರು (ಸೌಇಇ. 2720-11, ೪೭೨-೪ ; 1485) ; ಚತುಃಸ್ಸೀಮೆಯೊಳಗಾದ 


ಗಡ್ಡೆ ಬೆದ್ಮಲು ಕಟ್ಟಿ ಕಾಲುವೆ ಅಣೆ ಅಚ್ಚುಕಟ್ಟು ಹೊಲ' ಮೇರಿ ನೀರುವಳಿ 


35 


40 


45 


ಅರಾ 


೧೦೨೦೦ 


ಅಚ್ಚು ಗಬಡು 


ಇವೆಲ್ಲಂ (ಎಕ. ೪, ಹಾಸನ. ೨-೧೬ ; 1563). ೨. ಮಳೆ ಗಾಳಿ ಬಿಸಿಲು 
ಗಳಿಂದ ಸುರಕ್ಷಿತವಾಗಿರಲು ಅಚ್ಚುಕಟ್ಟಾದ ಮನೆಗಳು ಬೇಕು (ಜೀವಾತ್ಮ. 
೨೭೦) ; ಅತನ ಸಂಸಾರ ಬಹು ಅಚ್ಚುಕಟ್ಟಾಗಿದೆ (ರೂಢಿ); ಅಚ್ಚು 
ಕಟ್ಟಾದ ಕೆಲಸ ಚಂದ ಬಂದುಕಟ್ಟಾದ ಊಟ ಚಂದ (ಗಾದೆ. ಕಿ). 
[ಅಚ್ಚು ? * ಕಟ್ಟು. / ತಮಿ. ಅಚ್ಚುಕ್ಕಟ್ಟು; ತುಳು. ಆಚ್ಚಿಕಟ್ಟು ; 
ತೆಲು. ಅಚ್ಚುಕಟ್ಟು] 
ಅಚ್ಚುಗಬಡು " ಅಚ್ಚಿಗಂಬಡು' ನೋ. 
ಅಚ್ಚು ಗಲ್ಲು (ನಾ). “ಬಟ್ಟಿ ಗಳ ಮೇಲೆ ಚಿತ್ರ ಮುಂತಾದವನ್ನು 
ಮುದ್ರಿ: ಸುವಾಗಉ ಚಯೋಗಿಸುವ ಕಲ್ಲು! (ಸ್ಯಾಂಡರ್‌). 
[ಅಚ್ಚ + ಕಲ್ಕು] 
ಅಚ್ಚು ಗನಡು " ಅಚ್ಚಿಗಂಬಡು' ನೋ. | 
ಅಚ್ಚು ಗಾರ "ಅಚ್ಚು? ಗಾಅ? ನೋ. | 
ಅಚ್ಚು ಗಾಲ, ಅಚ್ಚು ಗಾರ (ನಾ). ೧. ಅಚ್ಚಿನ ಕೆಲಸ ಮಾಡುವ 
ವು; ಬಟ್ಟಿ ಚೊಸಕಾರವಗತ ಮೇಲೆ ಅಕ್ಕ ತಿಗಳನ್ನುಅಚ್ಚೊತ್ತು 
ವವನು. ಐ ಪಾಕ, ಲೋಹರಸ ಮೊದಲಾದವನ್ನು jy 15, 
ಹೊಯ್ಯುವವನು. ೧,೨: ಅಚ್ಚುಗಾಜರ ಬಣ್ಣಗಾಜರ ಕೇರಿಗಳಚ್ಚ ರಿ 
ಮಿಗೆ ಕಣ್ಣಿ ಸೆದವು (ಕುರಾಸಾಂ. ಪ್ರ ಅಚ್ಚು ಗಾರೆ: ೩. ಮುದ್ರಣ | 
ಕಾರ (ಸ್ಯಾಂಡರ್‌). [ಅಚ್ಚು + -ಕಾಅ] | 
ಅಚ್ಚು ಗೂಟಿ (ನಾ). ಬೀಸುವ ಕಲ್ಲಿನ ಕೆಳಭಾಗದ ಹೋಳಿನ ಮಧ್ಯ 
ದಲ್ಲಿ ರಂಧ್ರಮಾಡಿ ಅದರಲ್ಲಿ ಜೋಡಿಸಿರುವ ಗೂಟ (೪). 
ಅಚ್ಚು; ; * ಗೂಟ] 
ಅಚ್ಚುಗೊಳ್‌ (ಕ್ರಿ). ಅಚ್ಛುಡಿ : ತನು ಮಾಸಲಾಗೆ ಮನ ಮಾಸಲಾಗೆ 
ಭಾನವನಚ್ಚುಗೊಂಡಿಪ್ಪೆ ದವ್ವಾ (ಮಹಾಸಾ. ೩-೭). [ಅಚ್ಚು ಕೊಳ್ಳು] 
ಅಚ್ಚು ಗೋಲು (ನಾ). ೧. ಇ ಅಚ್ಚುಗೂಟ (8). ೨. (ಧಾನ್ಯದ) ರಾಶಿ 
ಯೆನ್ನು ಯಾರೂ ಕದಲಿಸ ದತ ಅದಕ್ಕೆ ಮುದ್ರೆಹಾಕಲು ಉಪ 
ಯೋಗಿಸುವ. ಕೋಲು ; ಮುದ್ರೆಕೋಲು (adr) 
[ಅಚ್ಚು * ಕೋಲ್ಕು (ಆ ಕೋಲ್‌,)] 
ಅಚ್ಚುಡ್ಮಿ (ಕ್ರಿ). ಎರಕಹೊಯ್ದಂತೆ ಒಂದಾಗು ; ಬಿಡಿಸಲಾಗದಂತೆ 
ಸೇರು: ದೊರೆವಡೆದಿರ್ದುದಿರ್ವರ ಮನೋರಥಂ. . . ಅಚ್ಚುಡಿದಿರ್ದು 
ದಿರ್ವರ ಮಚ್ಚು (ಶಾಂತಿಪು. ೧-೭೯) ; ಪೆಡೆವರಲಾವುದೊ ರನ್ನದ ಸೊಡ 
ರಾವುದೊ ಪೇಟೀಮೆಂಬಿನಂ ಸಂದೆಗದಚ್ಚುಡಿದಿರೆ ನಾಗಾಂಗನೆಯರ್‌ | 
ಗಡಣದೆ ಸಮ್ಮೇದಸಾನುನಂ ಸಾರ್ತಂದರ್‌ (ಮಲ್ಲಿಪು. ೧೪-೨೭೬) ; | 
(ಶಾಂತಿಪು. ೫-೧೦೩, ೬-೧೦೭, ಮಲ್ಲಿಪು. ೧೦-೭೯ ನೋ). | 
[ಅಚ್ಚು * ಉಡಿ, 2] 
ಅಚ್ಚುಡ್ಡಿ (ಕ್ರಿ). (ರಥ ಮೊದಲಾದವುಗಳ) ಅಚ್ಚು ಮುರಿದು 
ಹೋಗು. [ಅಚ್ಚು * ಉಡ್ಕಿ?) 
ಅಚ್ಚುತ (ನಾ). ಚ್ಯುತಿಯಿಲ್ಲದವನು; ವಿಷ್ಣು: ನಿಚ್ಚ ಕೈಯೆತ್ತಿ | 
ಕೊಡುವ ದಾನಧರ್ಮಕ್ಕೆ ಸಚ್ಚರಿತಾನುರಂಜನೆಗೆ ಅಚ್ಚುತನೊಲಿದಿತ್ತ 
ಬಿರುದ ಕೊಳ್ಳೆ ಂದೊರ್ವೆ ಪಚ್ಚೈಯ ಕೆಡಗವಿಕ್ಕಿದಳು (ಕಂನವಿ. ೨೪-೬೫). 
[ಸಂ. ಅಚ್ಯುತ] 
ಅಚ್ಚು ತೇರು (ನಾ). (ಮರ ಮುಂತಾದವುಗಳಿಂದ ಮಾಡಿರುವ) 
ತೆಂಕ ಸ್ಥಿರವಾದ ತಳಕಟ್ಟು, ತೇರಿನ ವೇದಿಕೆ (ಸ್ಯಾಂಡಂ*), 
(ಅಚ್ಚ + ತೇರ್ಮು (ಆ ತೇರ್ಕ್‌)] | i 


5 


10 


[ 
20 


25 


50 


35 


40 


ಅಚ್ಚು ತೊಲೆ (ನಾ). 'ಇರಚಿ (ಸ್ಯಾಂಡರ್ಕ). [ಅಚ್ಚು * ತೊಲೆ] | 
ಅಚ್ಚು ಪಡಿ, ಅಚ್ಚುವಡಿ, (ನಾ). ೧. ಪಡಿಯಚ್ಚು; ಪ್ರತಿರೂಪ; | ಆ 


ಪ್ರ 3 ಬಿಂಬ: ಈ ವಕೀಲಿ ಲ್ರಿಗೆ ಕಮಲನೂ ಸೇರಿ ಅರುಜನ ಹೆಣ್ಣುಮಕ್ಕಳು, 


ಅಚ್ಚುನಣಿಗ 


ಇಬ್ಬರು ಗಂಡುಮಕ್ಕಳು ಇದ್ದರು. ಎಲ್ಲಾ ಒಂದೇ ಅಚ್ಚುಪಡಿ. ಕೋಪದ 
ಮುದ್ದೆಗಳು (ಬಾಗಿನ. ೪೦). ಅಚ್ಚುವಡಿ : ೨. . ಅಚ್ಚುಕಟ್ಟು; 
ಓರಣ (ದಕ. 8). [ಅಚ್ಚು * ಪಡ್ಕಿ) 
ಅಚ್ಚು ಪನ್ನಾಯ (ನಾ). ವೀಳೆಯದೆಲೆಯ ಮೇಲೆ ಹಣದ ರೂಪದಲ್ಲಿ 
ವಸೂಲು ಮಾಡುತ್ತಿದ್ದ ಸುಂಕ (?) : ಶ್ರೀಮದಚ್ಚುಪನ್ನಾಯದಧಿ 
ಷ್ಠಾಯಕಂ ಶ್ರೀಮದ್ದಣ್ಣನಾಯಕಂ ಮಹಾವಿಷ್ಣುವರಸರು (ಸೌಇಇ. 
IX-i, ೧೬೪-೪೦ ; 1098) ; ಅಚ್ಚುಪನ್ನಾಯದಧಿಷ್ಕಾಯಕಂ ದಣ್ಣನಾ 
ಯಕ ಮಾಧವಭಟ್ಟರ್‌ (ಸೌಇಇ. 21-1೫, ೧೫೦-೨೯ ; 1102) ; ಮಾಧವ 
ಭಟ್ಟರಚ್ಚುಸನ್ನಾಯಮ[ಂ] ಸುಖಸಂಕಥಾನಿನೋದದಿನಾಳುತ್ತಮಿಲ್ಲು 
(ಸೌಇಇ. 201-1, ೧೯೦-೫ ; 1106). 
[ಅಚ್ಚು ? * ಪನ್ನಾಯ. ಥ ಪನ್ನಾಯ ಆ ಪರ್ಣಾಯ (ಪರ್ಣ + 
ಆಯ)] 
ಅಚ್ಚುಬೀಗ (ನಾ). ಎರಡು ಕೀಲಿನ ಬೀಗ; ಜೋಡುಕೀಲಿನ ಬೀಗ 
(ಸ್ಕಾಂಡರ್‌). [ಅಚ್ಚು ? * ಬೀಗ್ಗ (ಆ ಬಿಯ್ಯಗ್ಗ)] 
ಅಚ್ಚು ಬೆಲ್ಲ (ನಾ). ಅಟ್ಟಿ ನಲ್ಲಿ ಹೊಯ ಬೆಲ್ಲ: ಆಚ್ಚುಬಿಲ್ಲ ಅಚ್ಚಪ್ಪಗೆ, 
ನುಚ್ಚು ಗೆಂಜಿ ವೆಂಕಪ್ಪ Hy (ಗಾದೆ). ಉಂಜಿಬೆಲ್ಲ ಹೋ. 
ಕು + ಬೆಲ್ಲ. / ತೆಲು. ಅಚ್ಚುಬೆಲ್ಲಮು] 
ಅಚ್ಚು ಮಟ್ಟ (ನಾ). ಪೆಗುದೇಶದ ಕುದುರೆ. (ಕಿ). 
(ಅಚ್ಚು * ಮಟ್ಟ್ಯ. 1 ತಮಿ. ಅಚ್ಚಿ ಮಟ್ಟ ಮ್‌ ; ತೆಲು. ಅಚ್ಚಿ 
ಮಟ್ಟಿ ಮು] 
ಅಚ್ಚು ಮನೆ (ನಾ). - ಅಚ್ಚು ಕೂಟ. (ಸ್ಕಾಂಡರ್‌). [ಅಚ್ಚು * ಮನೆ] 
ಅಚ್ಚು ಮರ (ನಾ). ಎರಕ “ಹೊಯ್ಯಲು ಉಪಯೋಗಿಸುವುದಕ್ಕಾಗಿ 
ವಾರದಿಂದ ಮಾಡಿದ ಅಚ್ಚು (ದಕ. 8). [ಅಚ್ಚ್ಯು* ಮರ] 
ಅಚ್ಚು ಮಾಡಿಸು (ಕ್ರಿ). ಮುದ್ರ ಣ ಮಾಡಿಸು: ಈ ಪ್ರಕಟಣೆಯನ್ನು 
ಇಂದಿನ ಸಂಜೆಯೊಳಗಾಗಿ ಅಚ್ಚು ಮಾಡಿಸಿ ಹಂಚಲೇಬೇಕು (ರೂಢಿ). 
[ಅಚ್ಚುಮಾಡು + -ಇಸ್ಕು] 
ಅಚ್ಚು ಮಾಡು (ಕ್ರಿ). ಮುದ್ರಿಸು: ನಮ್ಮ ಪುಸ್ತಕವನ್ನು ಬೇಗ ಅಚ್ಚು 
ಮಾಡಿಕೊಡಿ ಎಂದು ಮುದ್ರಣಾಲಯದವರನ್ನು ಮತ್ತೆ 'ಮುತ್ತಿ ಪ್ರಾರ್ಥಿ 
ಸಿದೆವು (ರೂಢಿ). [ಅಚ್ಚು * ಮಾಡು] 
ಅಚ್ಚುಮೆಚ್ಚು (ನಾ). ೧. ಅತಿಶಯವಾದ ಪ್ರೀತಿ ಮತ್ತು ಮೆಚ್ಚಿಕೆ: 
ಕೇಳಿದ್ದೆ ಕುಶ ನಿಮ್ಮ ರಘುಭೂಪಾಲಳನ ಮನದಚ್ಚುಮೆಚ್ಚಿನ ಪಾಲನೆಯ 
ನಿಜಭೃತ್ಯನನು ವಂಚಿಸಿ (ತೊರರಾ. ೬-೨೪-೧) ; ಕೋಮಲೆಯರಚ್ಯುತ 
ನಚ್ಚುಮೆಚ್ಚಿನ ರಾಜವನಿತೆಯರು (ನಳಡ. ೯-೬೭) ; ಅಚ್ಚುಮೆಚ್ಚಿನೊಳು 
ಕೂಡಿದರೆನೆ ಸಾಕು (ಭರಚ. ೧೦-೧೦೯) ; ರಘುನಾಥ ಮಾಸ್ತರರು ಬಂದ 
ಕೆಲವು ದಿನಗಳಲ್ಲಿಯೇ ರಂಗಣ್ಣನು ಅನರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ 
ಯಾಗಿಬಿಟ್ಟಿನು (ರಂಗರೋ. ೮೪). ೨. ಅತಿಶಯವಾದ ಪ್ರೀತಿ ಮೆಚ್ಚಿಕೆ 
ಗಳಿಗೆ ಪಾತ್ರನಾದ ವ್ಯಕ್ತಿ ಅಥವಾ ವಸ್ತು : ತನ್ನ ನೀಯತ್ತಿನಿಂದ 
ಧಣಿಯ ಮನಸ್ಸನ್ನು ಒಲಿಸಿಕೊಂಡಿದ್ದನಲ್ಲದೆ ಮನೆಯವರೆಲ್ಲರಿಗೂ ಅಚ್ಚು 
ಮೆಚ್ಚಾಗಿದ್ದ (ಅನಾನಿ. ೪೪). [ಅಚ್ಚು * ಮೆಚ್ಚು] 
ಅಚ್ಚುಮೊಳೆ (ನಾ). ಮುದ್ರಣದ ಅಕ್ಷರವನ್ನು ಕೆತ್ತಿರುವ ಮೊಳೆ. 
[ಅಚ್ಚು * ಮೊಳ್ಳೆ] 
ಅಚ್ಚುವಡ್ಗಿ "ಅಚ್ಚುಪಡಿ' ನೋ. 
ಅಚ್ಚು ವಡಿ, (ನಾ). ಗೊತ್ತುಪಡಿಸಿರುವ ಕಂದಾಯ : ಈ ಭೂಮಿಯ 
ಆಡ್ಟು ವಡಿ ವರುಸಕ್ಕೆ ನಾಲ್ಕು ನರಹ (ಸ್ಯಾಂಡರ್‌). "ಅಚ್ಚವಡಿ' ಪರಾ. 
[ ಅಚ್ಚು] 


ಅಚ್ಚುವಣಿಗ "ಅಚ್ಚುವಳಿಗ : ಫೋ, 


ಅಚ್ಚು ಳಾಯಿಲ " ಅಚ್ಚು ಳಾಯ್ಲ್ಲ > ನೋ. 


ಅಚ್ಚು ವಳಿಗ ರಿನ 


ಅಚ್ಚುನಳಿಗ, ಅಚ್ಚುವಣಿಗ (ನಾ). ಸರ್ಕಾರಕ್ಕೆ ಕಂದಾಯವನ್ನು | | 

ಕೊಡುವವನು (ಸ್ಕಾಂಡರ್‌). ಅಚ್ಚು ನಣಿಗ (ಸ್ಯಾಂಡರ್‌). | 
[ಆ ಅಚ್ಚುವಡ್ಕಿ * -ಇಗ] 

ಅಚ್ಚುನಿಡಿ (ಕ್ರಿ ಕಿ). ಎರಕಹೊಯ್ದ ರೂಪವನ್ನು ತಾಳು: ತೊಡುವಲ್ಲಿ 

ಪೊದೆನಲ್ಲಿ ಸಂಗ ಶರಣೆಂದೆನುತೆ “ಸಂಗನಾನುದೆಬಿಳಚ್ಚು ವಿಡಿದು ಬೆಳೆವಂ 

ತಿರ್ದು (ಬಸರ. ೩-೧೩೭). [ಅಚ್ಚು + ಪಿಡಿ] 

ಅಚ್ಚು ಹಲಗೆ (ನಾ). ತೇರಿನ ವೇದಿಕೆಯ ಮೇಲೆ ಹಾಸುವ ಹಲಗೆ 

(ಸ್ಕಾಂಡರ್‌). [ಅಚ್ಚು * ಹಲಗೆ (ಆ ಪಲಗೆ)] 

ಅಚ್ಚು ಹಾಕಿಸು (ಕ್ರಿ). - ಅಚ್ಚು ಮಾಡಿಸು. [ಅಚ್ಚುಹಾಕು + -ಇಸ್ಕು] 

ಅಚ್ಚು ಹಾಕು (ಕ್ರಿ). 0. ಅಚ್ಚೊ ತ್ತು; 

೨. ಅಚ್ಚು ಮಾಡು ; ಮುದ್ರ ಣಿ ಮಾಡು. 
೫. + (< ಫಾಯ್ಯು,)] 

ಅಚ್ಚು ಹೊಡೆ (ಕ್ರಿ). = ಅಚ್ಚುಹಾಕು (ಸ್ಯಾಂಡರ್‌). 

[ ಅಚ್ಚು * ಹೊಡೆ, (ಆ ಪೊಡೆ,)] 


ಅಚು ಳೆ (ನಾ). ೧. ತರದ ಕೆಲಸ. ೨. ಕುದುರೆಗೆ ಜೀನುಹಾಕು! 15; 


ವುದು ಮುಂತಾದ ಕೆಲಸ: “ಆಚ್ಚುಳಂ ಚರ್ಮಕ್ರಿಯಾ ತುರೆಂಗಾದಿ | 
ಸಜ್ಜೀಕರಣಂ ವಾ” (ಶಬ್ದಾನು. ೪೨೫ ವ್ಯಾಖ್ಯಾ). “1 

ಅಚ್ಚುಳಕೋಲ್‌ (ನಾ). ಚರ್ಮದ ಸಟ್ಟಿ ಯನ್ನುಳ್ಳ ಕೋಲು; 
ಬರುಕೋಲು; ಚಾವಟ: ARE ಚ ಅಚ್ಚು 


ಅಚ್ಚು ಳಿಗ (ನಾ. = ಅಚ್ಚುಳಿ (ಸ್ಯಾಂಡರ್‌). 
ಅಚ್ಚು ಳುಗ (ನಾ). ೨ ೬ ಅಚ್ಚು ಳಾಯ್ತ ೧: 


; ಮುದ್ರಿ ಯೊತ್ತು (ದಕ. 8). |10 


ಅಚೊತು 
ಜಂ 


ಬಡಿದುಕೊಳ್ವ ಚ್ಚುಳಾಯಿಲರುಮಂ ಕೊರಲ್ಬಿಗಿದ ಕಜುವಿನಂತೆ ಗೋಳಿ 
ಡುವ ಬಳ ಹರು ( ಧರ್ಮಾಮೃ. ೩-೨೦೬). 
[ಅಚ್ಚು ಳ 4+ -ಆಯ ಕ್ಲ] 


ಅಚ್ಚು ಳಿ (ನಾ). ಅಚ್ಚಿನ ಕೆಲಸ ಮಾಡುವವನು; ಹತ್ತಿಯ ಬಟ್ಟಿಯ 


ಮೇಲೆ ಅಚ್ಚು ೨, ಮಾಡುವವನು (ಸ್ಯಾಂಡರ್‌). [ಅಚ್ಚು ತಕ) 

[ಅಚ್ಚು + -ಉಳಿಗ್ಯ) 
“ಬಹುಲ ಗ್ರಹಣಾತ್‌ ಉಗ 
ಪ್ರತ್ಯ ಯೋಪಿ: PN ಅಚ್ಚುಳುಗಂ, ಕಲ್ಲುಗಂ  (ಶಬ್ದಾನು. ೪೨೫, 
ಜನ [ಅಚ್ಚುಳ + 6] 


ಅಚ್ಚೂ ರಮುಳ್ಳು (ನಾ). ಒಂದು ಗಿಡಮೂಲಿಕೆ (ಮೈಔಗಿ. 


ಹ ಗ ರೈ * ಮುಳ್ಳು (ಆ ಮುಳ್‌)] 


| ಅಚ್ಚೆ, (ನಾ). ಒಂದು ಬಗೆಯ ಜೇನು: ಕಿಜುಮಾನ್‌ ಕೆಂಗಟಿಯಚ್ಚೆ 


[ಪಾಠಾಂ. ಮಚ್ಚಿ, ಯಚ್ಛಿ] ಕುಚ್ಚ ಲತಿಗಂ.. . ಬಣ್ಣ ಮಾನೆನಿವೆಲ್ಲಂ 
ಬಿಳ್ಳುವಾ ತಾಪಿ ಸಳ (ರಾಜಶೇ. YSN [2] 


ಅಚ್ಚೆ ನಾ). ೧. ಪೂಜೆ. ೨. ಪೂಜಾವಿಗ್ರಹ : ಅಚ್ಚೆಯ ಪೂಜೆ ಕರ್ಕಶ 


ಬೆನುಭಾವ ಡೊಂಬರ ದೋಳ ಕೇಳಿ ಬಂದವರೆಲ್ಲರು ತಮ್ಮ ತಮ್ಮ ಮಂದಿ 
ರಕ್ಕೆ ಹೋಹಂತಾಯಿತ್ತು (ಗುಪ್ತಮಂ. ೩೫). 
[ಸಂ. ಅರ್ಚಾ ( ಇ ಪೂಜಾರ್ಹವಾದ ವಿಗ್ರಹ)] 
"ಅಚ್ಚಾ? ನೋ. 


ಳಾಯಿಲರಂ ಬರವೇಟ್ಲೀ ಚಪಳೆಯಂ ಸಾಯೆ I 20 [SE (ನಾ). ಹೆಣ್ಣುಮಕ್ಕಳು ದೀಪದ ಸುತ್ತ ಕೈಚಪ್ಪಾಳೆ 


ಕಜ್ಜನೆ ಕರಿಯನರಾಗಳೆ ಗಜ್ಮನೆ ಪರಿತಂದು ಮಾಣದಚ್ಚು ಳಳೋಲಿಂ 
ತಿಜ್ಮನೆ ತಿರಿಪಿ ದುರಾತ್ಮರ್‌ ಚುಜ್ಚನೆ ಕೆನ್ನೆತ್ತರೊಗೆಯೆ ತೊಲಗದೆ | 
ಬಡಿದರ್‌ (ಧರ್ಮಾಮೃ. ೩-೧೯೦, ೧೯೧). [ಆಚ್ಚುಳ + ಕೋಲ್ಡ್‌) 
ಔಟು ರಾಯತ "ಅಚ್ಚುಳಾಯ್ದ' ನೋ. 


ಅಚ್ಚು ಳಾಯ್ತ, ಅಚ್ಚು ಳಾಯ£ಯಿ)ತ (ನಾ). ೧. ಪರಿಚಾರಕ; 

ಸೆ x ವಕ; ಕ ನವರು. “ ಅಚ್ಚುಳಾಯ್ತನುಮೆನುತ್ತಂದುಚ್ಚರಿ 
ಸಲ್‌ ಬುಧರಿನಿರೆದೆ ಪರಿಚಾರಕ ತಾಂ” (ಕವಿಕಂ. ೧೫೮); 4 ಪರಿಚಾರ | 
ಕರ್ಗಚ್ಚುಳಾಯ್ತರೆಂದೆಂಬ ಪೆಸರೊಪ್ಪಿ ತೋರ್ಕುಂ” (ಕಬ್ಬಿಕ್ಳ. ೩೫) ; | 
ಪರಿವ ಕರೆವೆಜಿವ ಸೂಲಾಯ್ಕ ರ ಸೂಯಿಗಳ್‌ ತುಜುಂಗಿದಚ್ಚುಳಾಯ್ತರ 
ಕಳಕಳರವದಿಂ ( ಸುಕುಮಾ. ೧೧-೨೫) ; ಇರದೊಗೆದುದಲ್ಲಿ ಸೂಯಾಯ್ದರ 
ಕಳಕಳನಚ್ಚುಳಾಯ್ತರುಲಿಪುಂ (ಜಗವಿ. ೧೧-೭೩) ; ಬಿಜ್ಜಲಂಗೇನದಟಿಸೆ ; 
ದುದೊ ಪೇಳ್‌ ಸಿಂಹಳಾಧೀಶ್ವರಂ ಬೆತ್ತಳಿಗಂ... ತುರುಸ್ಕಂ ಕುದುರೆವೆಸ 
ದವಂ ಲಾಳನಾದಚ್ಚುಳಾಯ್ತಂ (ಎಕ. ೪11, ಶಿಕಾರಿ. ೧೯೭-೨೦ ; 1181); 


ಅರಮನೆಯೊಳಗೆ ಪುಗುವ ಪೊಆಮಡುವ ರುಳಂಬಾಯ್ತರ ಸೋಜಾಯ್ತರ | 35 


ಕಲ್ಲಾಯ್ತರ ಡಂಗಾಯ್ತರಚ್ಚುಳಾಯ್ತರ ರಭಸಂ (ಶಮದ. ೧೯೮ ಪ್ರಯೋ); 

ಅತನಡಿಯಚ್ಚು ಳಾಯ್ತ ಸಂಗದನೆಂ (ರಾಮಾಶ್ವ. ೧೪೨-೧೨). ೨. ಕುದು | 
ಕೆಯ ಜೀನು. ಮುಂತಾದವನ್ನು ಸಜ್ಜುಮಾಡುವವನು: ಸೂಟಕೊ | 
ಳಧಿಕೃತಂ ಸೂಯಾಯ್ತಂ, ಏನಂ ಬಾಗಿಲಾಯ್ತ ೦, ಅಚ್ಚುಳಾಯ್ತಂ, | 


ಕಲ್ಲಾಯ್ತಂ (ಶಬ್ದಾನು. ೪೨೫ ಪ್ರಯೋ). ಅಚ್ಚು ಳಾಯ್ಯ£ಯಿತ: ೧. 60 


ಅಡಸವಳಚ್ಚು ಳಾಯ£ಯಿ]ತರಕೇರಿಗಳೆಡೆನಿಡದೊಪ್ಪಿದುವಲ್ಲಿ( ಶ್ರೀಪಾಲ. | 
೧-೭೫). [ud ಳ + -ಆಯ್ತ] 
ಅಚ್ಚುಳಾಯ್ಲ, ಅಚ್ಚುಳಾಯಿಲ (ನಾ). ಪರಿಚಾರಕ (8). “ಅಚ್ಚು 
ಛ್‌ಯ್ದ ಘೆ ವ ಅಚ್ಚುಳಾಯಿಲ: ಸಿಂಹರಥಮಹಾರಾಜಂ ಮುನಿದು 


ಅಚ್ಚುಳಾಯಿಲರಂ ಬರವೇಲ್ಮೀ ಚಪಳೆ ಯಂ ಸಾಯೆ ಮೋದಿಯೆಂ|45 


ಬುದುಂ (ಧರ್ಮಾನ್ಳು. ೩-೧೯೦) ; ಮೈಲಾರದ ಗೊರವನಂತೆ ತಂತಮ್ಮನೆ 


ಸ 


ಅಚ್ಚೊತ್ತು, (ಕ್ರಿ 


ಶ್ರ ಕೊಂಡು ಮಾಡುವ ಒಂದು ಬಗೆಯ ಕುಣಿತ | (ದಕ. 
ತಮಿ. ಅಚ್ಚಾಪ್ಪೊಜ್ಯ) 


ಅಚ್ಚೆ ರೆ (ಕ್ರಿ). ೧. ಅಕ್ಷರದ ಮೊಳೆಗಳನ್ನು ಎರಕಹೊಯ್ಯಿ( ಸ್ಕಾಂಡರ್‌). 


Kd ೬ ಅಜ್ಟೊತ್ಸು ೧: ಅವುಗಳನ್ನೆಲ್ಲಾ ಆಚ್ಚೈರೆದು ರಾಜಧರ್ಮದ 
ಸಂಪೂರ್ಣ ಮೂರ್ತಿಯೊಂದನ್ನು ನನ್ನ ಕಣ್ಣಿದಿರಲ್ಲಿ ತೋರಿಸಿರಿ (ಗುರುಣೆ. 
೨೧). [ಅಚ್ಚು * ಎರೈ (ಆ ಎಜಕ್ಕಿ)) 


ಅಚ್ಚೇರು (ನಾ). ಅರ್ಧಸೇರು: ನನ್ನ ಸ್ನೇಹಿತ ಪ್ರತಿದಿನ ಅಚ್ಚೇರು 


ಹಾಲನ್ನು ಕುಡಿಯುತ್ತಾನೆ (ರೂಢಿ). [ಅರ್ಕ + ಸೇರ್ಯು] 

. ೧. ಅಚ್ಚಿನಲ್ಲಿ ಒತ್ತು; ಪ್ರತಿಕೃತಿಮಾಡು; 
ಎರಕಹೊಯ್ಯಿ: ನಿನ್ನಚ್ಟೊತ್ತಿದನ್ನರುಂ ಪಜಸಿದು ಪತ್ತಿಸಿದನ್ನರುಮಪ್ಪೊ 
ರಯ್ನೂರ್ವರ್‌ ಮಕ್ಕಳೆ ರಸು (ಶಾಂತಿಪು. ೭-೧೦೩ ವ); ತಂದೆಯೊಳಟಚ್ಛೊ 
ತ್ರಿದವೊಲ್‌ ಸೌಂದರತೆಯನಾಂತ ರೂಪು (ಪುಣ್ಯಾಸ್ರ. ೭-೮೩) ; ಪೊಂಗಿ 
ಪೊರೆಯೇಜಕಿ ಮಾನಸಸಮರ್ಚನೆಯೊಳಚ್ಚೊತ್ತಿರ್ದನು (ಕೊ ಟ್ಟ್ರೂಬ. 
೮-೧೦). ೨. ಮುದ್ರೆಯೊತ್ತು; ಅಂಕಿಸು: ಬಂದು ತನ್ನ ಮಜಕಿ 
ವೊಕ್ಕೊಡೆ ಕಾಯದೆ ಚಾಗದೊಳ್ಬಿನಚ್ಚೊತ್ತದೆ ಮಾಣ್ಣು ಬಾಟ್ವಿ ಪುಟು 
ವಾನಸನೆಂಬನಜಾಂಡಮೆಂಬುದೊಂದತ್ತಿಯ ಪಣ್ಣೊಳಿರ್ಪ ಪುಲುವಲ್ಲದೆ 
ಮಾನಸನೇ (ಪಂಪಭಾ. ೫-೭೫) ; ಪತ್ತುವಿಡೆ ಮೂರ್ಛೆ ಮುನಿಸಚ್ಚೊತ್ತಿದ 
ವೋಲ್‌ ನುನದಿನಗಲದಿರೆ... ಜನಾರ್ದನಂ ಕುಳ್ಳಿರ್ದಂ (ಪಂರಾಮಾ. 
೧೪-೭೦) ; ಮುಂಡಾಡಿ ಮುಂಡಾಡಿ ನೊಸಲೊಳಚ್ಚೊತ್ತುತಂ ಚಂದ್ರ 
ಚೂಡಂಗೆ ಸಿರಿಗಂಧಮನಲಂಕರಿಸಿ (ಬಸರ. ೩-೫೨) ; (ಪಂಸಭಾ. ೫-೧೭, 
೬-೪೧ ವ, ಭಾವಟಿಂ. ೨-೩, ಚೆಬಪು. ೩೨-೪೪ ನೋ). "ಅಚ್ಚೆ ಆಕ | 
ಪರಾ. [ಅಚ್ಚು * ಒತ್ತು. / ತೆಲು. ಅಚ್ಚೊತ್ತು] 


ಅಚ್ಚೊತ್ತ್ಕು (ನಾ). ಕಣ್ಣು ಕಪ್ಪೆ ಬಡಿಯುವಷ್ಟು. ಹೊತ್ತು; ಕ್ಷಣ 


ಮೊ? ಯ 


ಮಾತ್ರ : ಸಖಿ ನಿನ್ನ ನೆರೆಡು py ಸಿ ಪೋದಾತನಾರೆಂದು ಪೇಳ್ಗೊ 
ಡಹ ತ್ತಲಿ ನಾ ತಂದು ಕೊಡುವೆ ತ ೨೮-೨೪). 
[ಅಚ್ಚಿ + ಒತ್ತು] 


ಅಚ್ಛ, 


ಅಚ್ಛೆ, (ಗು). ೧. ನಿರ್ಮಲವಾದ; ಶುಭ್ರವಾದ; ಸ್ವಚ್ಛವಾದ. 
(ನಾ). ೨. ಸ್ಸ ಟಕ. [ಸಂ.] 
ಅಚ್ಛೃ (ನಾ). ರಡಿ. [ಪ್ರಾ. ಸಂ. £ ಅಚ್ಛ (ಆ ಸಂ. ಯಕ್ಷ)] 
ಅಚಿ' ್ಫಂದ (ಗು. ಛಂದಸ್ಸಿಲ್ಲದ ; ಛಂದಸ್ಸು ಕೆಟ್ಟಿರುವ : ಚ್ಯುತಯಾಥಾ 
ಹು ವ್ಯವಹಿತಮಚ್ಛಂದಂ ವಿಸಂಧಿಕಂ ನೇಯಾರ್ಥಂ (ಕೆನಿರಾ. 
೧-೬೮). [Ao.] 
ಅಚ್ಛತ್ರಿ (ನಾ). ಛತ್ರಿಯಿಲ್ಲದವನು : ಛತ್ರಿಗಳ್‌ ನಡೆದಪರೆಂದಿಂತು ಅಚ್ಛ 
ತ್ರಿಗಳೊಳ್‌ ಛತ್ರಿವ್ಯವಹಾರಂ ವರ್ತಿಸುವಂತೆ (ತತ್ವಪ್ರ. ೨೨೧). [ಸಂ.] 
ಅಚ್ಚ ೈಭಲ್ಲ (ನಾ). ಕರಡಿ. [ಆಚ್ಛೃ + ಭಲ್ಲ) 
ಅಚ್ಛೆ ಮಲ್ಲಿ ೆ (ನಾ). ಇ ಅಚ್ಚಮ್ಲಿಗೆ. 
ಗ ಆಚ್ಛ ಮಲ್ಲಿಕಾ (ಅಚ್ಚ + ೬ ಮಲ್ಲಿ ೧ ಕಾ)] 
ಅಚ್ಛವೋವ?3ತ್ತಳಿಕೆ (ನಾ). ಶುಭ್ರವಾದ ವಸ್ತ್ರ (?): ಪರಮ 
ಪ್ರೀತಿಯನಪ್ಪುಕೆಯ್ದು ನಳಧಾತ್ರೀವಲ್ಲಭಂ ಸಿಂಹವಿಷ್ಟ್ಯ ರದೊಳ್‌ ಕುಳ್ಳಿರ 
ಲಚ್ಛನೊ[ ವ?3ತ್ತಳಿಕೆಯಿಂ ಮಂತ್ರಿವ್ರಜಂ ರಾಜಪುತ್ರರನೇಕರ್‌ ನಿಜ 
ಪೌರರಾಪ್ತರೊಸೆದೆಬ್ರಂದೆಲ್ಲರುಂ ಕಾಣ್ಯೆಯಂ ಚರಣಕ್ಕಿತ್ತು ನಿರೀಕ್ಷಿಸುತ್ತೆ 
ಮುಖವಂ ಕೈಯೆತ್ತಿ ಮೆಯ್ಯಿ ಕ್ಕ ದರ್‌ (ನಳಚಂ. ೭೬೯). 
[ಅಚ್ಚ + ಪತ್ತಳಿಕೆ?] 
ಅಚ್ಛಳಿಸು 1). ಜಿದರು (?) : ತೊರೆದೊಗುವ ಪಾಲಿಂದ ಬಾಲಂಗಳ 
Hy ತ್ತಿ ಹೊಸಬರ ಸೊಗಡಿನಿಂದಲಭ್ಭ £ಚ್ಛ3 ಳಿಸುತ್ತ ಪಥದೊಳಗೆ ಗೋಕು 
ಅದೆ ಹಿಂಡುಗಳ್‌ ಬರುತಿರ್ದವು (Bok ೩೭-೩೨), (1) 
ಚ್ಛಾ, ಅಚ್ಚೈ, ಅಚ್ಛೆ (ನಾ). (ಉಕ) ಸಾಮಾನ್ಯವಾಗಿ, ಮಕ್ಕಳನ್ನು 
a ಮುದ್ದುಮಾಡುವುದು ; ಅತಿಯಾದ ಪ್ರೀತಿ, ಉಪ 
ಚಾರ: ಈ i ಹುಡುಗಿ ಅಚ್ಛಾದಲೇನೂ ಬೆಳೆದಳು 
(ಹೊಸಂಸಾ. ೧೨೯). ಅಚ್ಚೆ: ಅಜ್ಜಿ ಅಜ್ಜ ಂದಿರ ಅಚ್ಚಿಯ ಮೊನ್ಮುಗ 
ನಾಗಿದ್ದ ಗೋಪಾಲ ಮಾವನ "ಬುದ್ಧಿಯ ಮಾತುಗಳಿಗೆ ಕಿವಿಕೊಡಲೇ ಇಲ್ಲ 
(ಒಡ್ಡಿ ಉ. ೧೦೧) ; ವಿಮಲೆಯು ಒಂದು ಅಚ್ಚೈಯ ಪೆಟ್ಟು ಕೊಟ್ಟಳು 
(ದಾಸಹು. ೪೦). ಅಚ್ಛೆ : ಮನೆಯಲ್ಲಿ ಸೋದರತ್ತೆ ಮಾವಂದಿರ ಅಚ್ಛೆ 
ಯಿಂದ ಯಾವುದಕ್ಕೂ ಕೊರತೆಯಾಗದೆ ಸುಖವಾಗಿ | 
(ಹೂಬಿಸಿ. ೯) ; ಹೀಗೆ ಲೀಲಾ ಅಚ್ಛೆಯ ಮಗಳಾಗಿ, ಮುದ್ದಿನ ಕಣಿಯಾಗಿ 
ಬೆಳೆದದ್ದರಿಂದ ಅವಳಲ್ಲಿ ಸ್ವಾಭಾವಿಕವಾಗಿ "ತನ್ನತನ ಬೆಳೆಯತೊಡಗಿತು 
(ರಂಗರೋ, ೧೮೬). 
ಅಚ್ಚಚ್ಚೆ (ದ್ವಿರುಕ್ತಿ): ಅನರು ಶ್ರೀಕಂಠಶಾಸ್ತ್ರಿಗಳ ವಿರುದ್ಧ ನುಡಿ 
ದಾಗ ಹೊಡೆತ ತಪ್ಪಿದ್ದಲ್ಲ. ಅದನ್ನೆಲ್ಲ ಕೊಂಡು ಮತ್ತೆ ಮರುಕ್ಷಣ | 
ಶ್ರೀಕಂಠಶಾಸ್ತ್ರಿ ಗಳೊಡನೆ ಅಚ್ಚಚ್ಛಿಯೂ ನಡೆದುದೇ (ಗಂಗಾಸಾ. ೪೪). 


ಅಚ್ಛಾಮಾದು - ಆಜು ಮುದ್ದುಮಾಡು : ನಮ್ಮ ಕಾಕಾ ಏನು |35 


(2) 


ಹೀಂಗ ಬೈತಾನ ಹೀಂಗ ಅಚ್ಛಾಮಾಡತಾನ! (ವೈನಿ. ೩೫). 


ಅಚ್ಛಾಂಬು (ನಾ). ನಿರ್ಮಲವಾದ ನೀರು: ವನಕುಸುಮಸ್ತ ಸ್ತಬಳದ | 


೪ 
ನೆಲಲಿನಿಸಚ್ಛಾ ೦ಬುವಿನೊಳೆಸೆಯೆ (ಆದಿಪು. ೧೧-೬೨). [ಅಚ್ಛೃ* ಅಂಬ್ಕು] 


ಅಚ್ಛಾಯ (ಗು). ನೆರಳಿಲ್ಲದ: ಆ ಜಿನೇಶ್ವರನನಂತಚತುಸ್ಟ ಯೈಶ್ವರ್ಯ | 
ಸಮೇತನುಂ ಸಮಪ್ರಸಿದ್ಧನಖಕೇಶತ್ವವಿರಾಜಮಾನನುಂ ಚತುರಾಸ್ಯನು 40 


ಮಚ್ಚಾ ಯನುಮಕ್ಷಿಸ್ಪಂದವೃಪೇತನುಂ (ಸುಕುಮಾ. ೮-೬೯ ವ). [ಸಂ.] 
ಅಚ್ಛಾಯತ್ಚ (ನಾ). ಛಾಯೆಯಿಲ್ಲದಿರುವುದು ; ನೆರಳಿಲ್ಲದಿರುವುದು: 
ಅಚ್ಛಾಯತ್ವಮುಂ ಅಸಕ್ಷ್ಮಸ್ಪಂದತ್ವಮುಂ... ಎಂಬ ಘಾತಿಶ್ಷಯಜಮು 
ಮಪ್ಪ ದಶಗುಣಂಗಳುಂ (ಚಾವುಂಪು. ೧೧೫). [ಸಂ.] 
ಅಚ್ಛಿದ್ರ (ಗು). ೧. ರಂಧ್ರನಿಲ್ಲದ; ಬಿರುಕಿಲ್ಲದ. ೨. ಅವಿಚ್ಛೆ ನ್ನ್ನ 45 
ಸಾದ. [ಸಂ.7 


೧೦೨ 


ಅಚ್ಯುತರಾಯಿ 


ಅಜಿ ೈೈನ್ಸ್ಸ(ಗು). ೧. ಕತ್ತರಿಸದ; ಮೊಟಿಕುಮಾಡದ. ೨. ಬೇರ್ಪಡದ ; 
ಲಗಲದ. "ಅಚ್ಛಿನ್ನಭಕ್ತ' 'ಪರಾ. [ಸಂ.] 

ಅಚ್ಛಿನ್ನಭಕ್ತೆ (ನಾ). ೧. ದೃಢಭಕ್ತಿಯುಳ್ಳ ವನು : ಅಚ್ಛಿ ನ್ನಭಕ್ತರು 
ನಾಲ್ಬರೆನಪರು ಭಾರತೀಪ್ರಾಣ ಪೊನ್ನೊಡಲ ತಹ €ವಿಯರು (ಹಸಾರ. 
೨೩-೧೪). ೨. ಒಡೆಯನ ಅಥವಾ ಮುಖಂಡನ ಮಾತನ್ನು ನಿವೇ 
ಚನೆ ಮಾಡದೆಯೇ ಒಪ್ಪಿಕೊಳ್ಳುವ ಅನುಯಾಯಿ. 

[ಅಚ್ಛಿನ್ನ + ಭಕ್ತ] 
ಅಚ್ಛಿನ್ನಭಕ್ತಿ (ನಾ. ಸ್ಥಿ ರವಾದ, ಶಾಶ್ವತವಾದ ಭಕ್ತಿ 
[ಅಚ್ಚಿ ನ್ನ್ನ ಭಕ್ತಿ] 

ಅಚ್ಛಿನ್ನನಾಹಿಸಿ (ನಾ). ನಿರಂತರವಾದ ಪ್ರವಾಹ : ಮಾನುಷ್ಯ ಚರಿತೆ 
ಯಚ್ಛಿನ್ನವಾಹಿನಿ ಸಾಗಲಾನುಪೂರ್ವ್ಯದ ಕರ್ಮ ಯಣಶೇಷವಿನಿತು ತಾನಿ 
ರಲೆಚೇಕಲ್ತೆ (ಮಂಕುಕ. ೧೬೩). [ಅಚ್ಛಿ ನ್ನ + ವಾಹಿನಿ) 

ಅಚ್ಛೆ " ಅಚ್ಛಾ? ಕೋ. 

ಅಚ್ಛೋಟನ (ನಾ). ಬೇಟಿ. [ಸಂ.] 

15 ಅಚ್ಛೊ €ದ (ನಾ). ೧. ನಿರ್ಮಲವಾದ ನೀರು. ೨. (ಬಾಣಕವಿಯ 
ಕಾದಂಬರಿಯಲ್ಲಿ ವರ್ಣಿತವಾಗಿರುವ) ಒಂದು ಸರೋವರದ 
ಹೆಸರು: ಕಂಗೊಳಿಪಟ್ಟೋದಸರಸಿಗೆ ಜನನಿವೆರಸು ಮಜ್ಜನಕ್ಕೆಂದು ನಡೆ 
ತಂದು ನೋಟ್ಟ್ಬಿಲ್ಲಿ (ಕಾದಂಪೂ. ೭೨೧). [ಅಚ್ಛ, + ಉದ] 

ಅಚ್ಛೋದಕ (ನಾ). ಇಅಚ್ಛೋದ ೧: : ಕರೆಯೂಥಪತಿಗಳಿರಡುಂ 

| ಮು ವಿಳಾಸದಿಂ ಪುಗುವವೊಲಾದರದಿಂದೆ ಪೊಕ್ಕು ತುಳುಕಿದ 

| ರರವಿಂದರಜಃಪಿಶಂಗಿತಾಚ್ಛೋದಕಮಂ (ಆದಿಪು. ೧೪-೧೦೬). 

[ಅಚ್ಚ + ಉದಕ] 

| ಅಚ್ಯು ತ (ಯು). ೧. ಬಿದ್ದುಹೋಗದ. ೨. ನಾಶವಿಲ್ಲದ; ಸ್ಥಿರವಾದ; 

| ಶಾಶ್ಚ ತವಾದ. (ನಾ). ೩. ವಿಷ್ಣು; ಕೃಷ್ಣ. ೪. ಒಂದು 

A 


5 


; ದೃಢಭಕ್ತಿ. 


ol 


20 


AES ಅರಿಸಿನದ ಗಿಡ. ೫. ಒಂದು ನಾದದಲ್ಲಿ” ೧೩ ಅಕ್ಷರವುಳ್ಳ 
ಸಮಪಾದ ಅಕ್ಷರವೃತ್ತದ ಹೆಸರು: ನಗಹರೇಂದುಗಣ ತ್ರಿ ಹ 
ಗ್ರಹರಂ ಸೊಗಸಿ ಡಕ ನಿಂದೊಡೆ ವಿಶ್ರಮಣಂ GS 
ಲ್ಲಿದು ಪಿಂಗಳನಿಂ ಮೃಗನಿಭೇಶ್ಷಣೆ ನಾಮದೊಳಚ್ಛುತಮುಂ [ಪಾಠಾಂ. 
ಳಭ್ಯುವಯಂ,' ಳಭ್ಯುದಿತಂ] (ಛಂದೋಂಬು. ಕಿ. ನ IP ಇದಕ್ಕೆ 
"ಅಭ್ಯುದಯ? ಅಥವಾ “"ಅಭ್ಯುದಿತ' ಎಂಬ ಹೆಸರು ಹೆಚ್ಚು 
ಪ್ರಚುರವಾಗಿದ್ದಂತೆ ತೋರುತ್ತ. "ಅ ಭ್ಯು ದಯ? ಸಾ 
೬. [ಜೈನ] = ಅಚ್ಯುತಕಲ್ಪ. ೭. ಮೊರಸು ಒಕ್ಕಲಿಗರಲ್ಲಿ ಒಂದು 
ಪಂಗಡ (ಎಸಮೈ. x೪, ೪೩). [ಸಂ.] 
ಅಚ್ಯುತಕ (ನಾ). ಒಂದು ಅರ್ಧಸಮವೃತ್ತದ ಹೆಸರು: ಶತಮಖ 
ಭಾನುಯುಗಾಗ್ರಲಗಂ ಶೀತಕರತ್ರಿ ತಯಾಗ್ತು ip ಮತಿಯುತೆ ಬಂಡೊಡಿ 
ದಚ್ಯುತಕೆಂ [ಪಾಠಾಂ. ದಭ್ಯುದಕಂ] (ಛಂದೋಂಬು. ಕಿ. ೨೩೬). [ಸಂ.] 
ಅಚ್ಯು ತಕಲ್ಪ (ನಾ). [ಜೈನ] "ಅಚ್ಯುತ? ಎಂಬ ಹೆಸರಿನ 
ಹದಿನಾರಿಿಯ ಸ ಸ್ತ ರ್ಗ: ಸಂನ್ಯಸನವಿಧಿಯಿಂದಂ ಮುಡಿಸಿ ಅಚ್ಯುತಕಲ್ಪ 
ಡೊಳಿರ್ಪತ್ತೆರಡು "ಧಾಸರೋನಮಾಯುನ್ಯ ಮನೊಡೆಯೊಂ (ಢಾ. 
೨೪-೧೮). [ಆಚ್ಛು ತ ಕಲ್ಪ) 
ಅಚ್ಯುತಪದನಿ (ನಾ). ಶಾಶ್ವತವಾದ ಸ್ಥಾನ; ಮೋಕ್ಷ: ದಾನವೇ 
ನಾಡ ದಾನದಿಂ ಪಾಲನೆ ಯ ಫಲಿಕಿನ್ನೇನನೆಂಬೆನು ಸಡೆಯೊ 
ಳಚ್ಯುತಪದವಿ ಫಲನೆಂದ (ಕುವ್ಯಾಉ. ೪-೨೫). [ಅಚ್ಛು ತ + ಪದವಿ] 
ಅಚ್ಕು ತರಾಯಿ (ನಾ). (ವಿಜಯ ನಗರದ ಅಚ್ಯುತರಾಯನು 
ಚಲಾ ತಂದ) ಒಂದು ಚಿನ್ನ ದ ನಾಣ್ಯ: ಇನ್ನೂ ಇತರ 
| ಬಂಗಾರದ ನಾಣ್ಯಗಳು ನಿಶೇಷವಾಗಿದ್ದವು. ಯಾವವೆಂದರೆ :- ಚ ಗಬರು 


30 


ಅಚ್ಯುತಸೌಖ್ಯ ಿ6ಿ& ಅಜದಂಡೆ 


೧ ಮೊಹರು. . . ೧ ಅಚ್ಛುತರಾಯಿ ೧ ದೇವರಾಯಿ (ಚಿತ್ರಪಾ. ೧೦೪). | 
[ಅಚ್ಯುತರಾಯ ವ | 
ಅಚ್ಯುತಸೌಖ್ಯ (ನಾ). ಶಾಶ್ವತವಾದ ಸುಖ: ಅಶೇಸದೈತ್ಯನಿದ್ರಾ 


ಅಜಗಂಧಿ (ನಾ). ೧. ಆಡಿನ ವಾಸನೆಯುಳ್ಳದ್ದು. ೨. ತೌಡಂಗಿ ಗಳ: 
ಸೆ ದುರ್ಗನಿಭುಗಚ್ಛು ತನ್ನತ್ಯು ತಸೌಖ್ಯಕೋಟಯಂ (ಪಂಚತಂ. 


“ ತೌಡಂಗಿಯಜಗಂಧಿಯಕ್ಕು” (ಮಂಗರಾ. ೪೦-೩೨). ೩. “ನಾರು 
ಬೇಳೆ” (ಓಷಧಿ. ೬). "ಅಜಗಂಧಿಕೆ' ಪರಾ 
[ಸಂ. ಅಜಗಂಧಿನ್‌ (ಅಜ + ಗಂಧ * -)] 
5| ಅಜಗಂಧಿಕೆ (ನಾ). ನಾರುಂಬೇಳೆ; ನಾರುಬೇಳೆ; “ನ್ಯಾಬಳ್ಳಿ” 
(ಗಂಗಾಮ. ೫). [ಸೆಂ. ಅಜಗಂಧಿಕಾ] 
ete (ನಾ). ಆಡಿಗೂ ಆನೆಗೂ ಇರುವ ಅಧಿಕವಾದ 
ವ್ಯತ್ಯಾಸವನ್ನು ನಿರ್ದೇಶಿಸುವ ನ್ಯಾಯ. "ಅಜಗಜಾಂತರ? 
ಅಛ್ಯ (ಗು). - ಅಚ್ಚ: “ಯತ್ತ್ವಂ ಬೆರಸಿದ ಛತ್ವಕ್ಕೆ ದ್ವಿತ್ವದ ಚಕಾರಂ - ಪರಾ. [ಅಜ * ಗಜ * ನ್ಯಾಯ] 
ಅಭ್ಯ - ಅಚ್ಚ % (ಶಮದ. ೨೫೬ ಪ್ರಯೋ). | ಅಜಗಜಾಂತರ (ನಾ). ಆಡಿಗೂ ಆನೆಗೂ ಇರುವಂಥ ವ್ಯತ್ಯಾಸ; 
[ಸೆಂ. ಅಚ್ಛ. P "ಅಛ್ಯ' ಎಂಬ ರೂಪ ಸಂಸ್ಕೃತದಲ್ಲಿ ಕಾಣಬರುವುದಿಲ್ಲ.] | ವ್ಯತ್ಯಾಸ ಬಹಳವಾಗಿರುವುದು; ಒಂದಕ್ಕೊಂದಕ್ಕೆ ಸಾಮಂ 


ಅಜ (ಗು). ೧. ಹುಟ್ಟು ಇಲ್ಲದ; ಜನ್ಮರಹಿತ. ೨. ಹುಟ್ಟದಿರುವ.| | ಜಸ್ಯವೇ ಇಲ್ಲದಿರುವುದು: ನಂನು ಸಂಕಟಗಳ ತಮಗೆ ಬರಸಿ ಕಳು 
ಹಿದ್ದು ತಾವು ನಮಗೆ ಬರಸಿ ಕಳುಹಿದ್ದು ವಂದಕ್ಕೆ ವಂದು ಶೇರದೆ ಅಜ 


(ನಾ). ೩. ಪರಮಾತ್ಮ. ೪. ಜೀವ. ೫. ಬ್ರಹ್ಮ. ೬. ವಿಷ್ಣು. 
ಗಜಾಂತರವಾಗಿ ಇದೆ (ರಾಜೇಂದ್ರ. ೮೬) ; ಇಂದಿನ ಶಾಲೆಗಳ ಶಿಕ್ಷಣಕೂ 


೭. ಶಿವ. ೪4 ಸೂರ್ಯ. ೯. ಚಂದ್ರ. ೧೦. ಮನ್ಮಥ. ೧೧. ಜಿನ. 
೧೨. ಹಿಂಡಿನ ಮುಂದಾಳು, ೧೩. ಹೋತ; ಮೇಕೆ. ೧೪. ಟಿಗರು;|15| ಅನಾದಿಕಾಲದಲ್ಲಿ ಮಾನವನಿಗೆ : ದೊರಕುತ್ತಿದ್ದ ಶಿಕ್ಷಣಕ್ಕೂ ಅಜಗಜಾಂ 
ತರ ವ್ಯತ್ಯಾಸ ಕಂಡುಬರುತ್ತದೆ (ಶಿಕ್ಷದ. ೪ [ಅಜ + ಗಜ + ಅಂತರ] 


ಕುರಿ. ೧೫. ಮೇಷರಾಶಿ. ೧೬. (ದಶರಥನ ತಂದೆಯಾದ) ಅಜ; | 

ಮಹಾರಾಜ. ೧೩. ಒಬ್ಬ ಖುಷಿ. ೧೮. ಹಳೆಯ ಬತ್ತ.| | ಅಜಗರ (ನಾ). ೧. ಹೋತವನ್ನು ನುಂಗುವಂಥದು ; ಹೆಬ್ಬಾವು: 
೧೯. ಮಳೆ. ೨೦. ಸಮುದ್ರ. ೨೧. ಆನೆ. ೨೨. ಹೆಂಗಸು. | ಪೊಲ್ಲದುಗೆಯ್ದೆ ನೆಂದು ನಹುಷಾಜಗರಂ ಪಿರಿದಪ್ಪ ದೈನ್ಯದಿಂ ಸದ ತ 
೨೩. ಭೂಮಿ. ೨೪. ಮುಕ್ತಿ : “ಹರಿಯೊಳು ಮ ನೋಜನೊಳು! ೧೧೩) ; ನುಂಗೆ ಜರದಜಗರಂ ತನ್ವಂಗಿ J ಸಮನ ಸಮನಿಸೆ 
ಜಿನಪನೊಳು ಶಾಲಿಯೊಳು ಧರಣಿ[(ಪಾಠಾಂ. ವರುಣಿ]ಯೊಳು ಬೊಮ್ಮ 20] (ಪಂರಾಮಾ. ೧೪-೫೭). ೨. (ಹೆಬ್ಬಾವಿನಂತೆ) ಜಡವಾದವನು. 
೩. ಓಂದು ಬಗೆಯ ಗಿಡ (ಮೈಔಗಿ. ೩೨-೬೨೫). [ಸಂ.] 


ನೊಳು ವೃಷ್ಟಿ ಯೊಳು ಭರ್ಗನೊಳು ತರುಣಿಯೊಳು ಸತ್ಯಮುನಿಯೊಳು | 
ಹೊ ತಿನೊಳು ನಿಯತದಿಂದಲಜನಾಮುಮಕ್ಕುಂ? (ಮಂಗರಾ.| | ಅಜಗರವೃತ್ತಿ (ನಾ). ಹೆಬ್ಬಾವಿನಂತೆ ತಾನಾಗಿ ಬಂದದ್ದರಲ್ಲಿ ತೃಪ್ತಿ 
೧೫೨-೬೦) ; “ಜಿನ ವನಜಾಕ್ಷ ಮನ್ಮಥ ಶಿನಂ ಪಳನೆಲ್ಲು ಪತಂಗ ಪಂಕ ಪಟ್ಟುಕೊಂಡು ಬಾಳುವುದು. "ಅಜಗರವ್ರತ' ಪರಾ. 

ಜಾಸನ ಮುನಿ ವೃಷ್ಟಿ ಕಾಮಿನಿಯಜಾದಿಗಳಿಂತಜಶಬ್ದಮಕ್ಕು? (ನಾನಾರ. [usd + ವೃತ್ತಿ] 


೪೮) ; “ಮದನಂ ಜಿನ ವನಜಾಕ್ಷಂ ಪದುಮೋದ್ಭವ ಸಳೆಯಭತ್ತ ಮುನಿ 125 ಅಜಗರವ್ರತ (ನಾ). ಅಜಗರ ವೃತ್ತಿಯನ್ನು ಅನುಸರಿಸುವ ವ್ರತ: 


೧-೪). [ಅಚ್ಚು ತ ಸೌಖ್ಯ] 

ಅಚ್ಯು ತೇಂದ್ರ (ನಾ). [ಜೈನ] ಅಚ್ಯುತಕಲ್ಪದ ಇಂದ್ರ: ಅಚ್ಕು 
ತೆೊಡ್ರ ನೊಡನೆ ನಿಜಪೂಜಾವಿಳಾಸಮಂ ಮೆಜತೆಯಲೆಂದು ಪೋಗಿ ಓಜ. 
೨-೭೭ ವ). [ಅಚ್ಯುತ * ಇಂದ್ರ] 


ಕಾಮಿನಿಯರ್‌ ನದಿಶೇಖರನಿನನಾಡಿಂಗಿದು ಪತ್ತು ೦ ಭಾವಿಸಲ್ಯೆಯಿದೆ 
ಯಜ ಶಬ್ದಂ? (ನಾನಾಕಂ. ೩೦); “ಅಜನೆನೆ ವಾರುಧಿಯಕ್ಕುಂ ಅಜ 
ನೆಂದೆನಲಾನೆಯಕ್ಕು ಮಂಬರಮಕ್ಕುಂ ಅಜನೆನೆ ಶಶಿರವಿಯಕ್ಕು[ ೦3 ಆಜ 


ಧರ್ಮವಾಗಿ, ತಾನಾಗಿ ದೊರೆತ ಭೋಗ್ಯವಸ್ತುವನ್ನು ಬೇಡನೆನ್ನುವುದಿಲ್ಲ. 
ದೊರೆಯದಿರುವುದನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹೀಗೆ ನಾನು 
"ಅಜಗರ ವ್ರತವನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ (ವಚಭಾ. ೩೪೮), 


ನೆಂದೆನೆ ಮುಕ್ತಿಯಕ್ಕು ಶಬ್ದಾಗಮದೊಳ್‌ (ಶಬ್ದರ. ೩೦). [ಸೆಂ.] "ಅಜಗರವೃತ್ತಿ' ಪರಾ. [ಅಜಗರ * ಪ್ರತ] 
ಅಜಂಡ (ಗು). ೧. ಹೊಲಿದು ಸೇರಿಸಿಲ್ಲದ; ಅಖಂಡವಾದ; ಇಡಿಯಾ |3| ಅಜಗವ (ನಾ). - ಅಜಕವ. [ಸಂ.] 
ಗಿರುವ (ದಕ. 8). ೨. ಉದ್ದವೂ ಅಗಲವೂ ಬೇಕಾದಸ್ಟಿರುವ ;| | ಅಜಗವಸಾಣಿ (ನಾ). ಶಿವ: ಕಾಣಿಕೆಯ ಬಳಿಕಿತ್ತರಜಗವಪಾಣಿ ವಾಣೀ 
ಹರವಾದ. .. ಅಜಾಂಡ ಎ ಬ್ರಹ್ಮಾಂಡ) ನಾಥರಾ ಗೀರ್ವಾಣಪತಿ ಧನಪತಿ ಹುತಾಶನ ಮುಖ್ಯ ದಿಗಧಿಪರು(ತೊರರಾ. 
ಅಜಕವ (ನಾ). ಶಿವನ ಧನುಸ್ಸು; ಪಿನಾಕ. [ಸಂ.] [ಅಜಗವ + ಪಾಣಿ] 
ಅಜಕಾವ (ನಾ). - ಅಜಕವ. [ಸಂ] ಅಜಗಳೆಸ್ತನ (ನಾ). - ಅಜಾಗಲಸ್ತನ: ಅಜಗಳಸ್ತನದಂತೆಸೆವ ನಿನ 
ಅಜಕು (ಕ್ರಿ). “ಹೆದರು, ಭಯಪಡು” (ಸಿರಿಕೋ). 55] ಪೌರುಷಂ ನಿಜವಾದೊಡೆ (ಚೈ ಮಿಭಾ. ೨೦-೫೭). [ಅಜ + ಗಳ್ಳ 4 ಸ್ತನ] 
[?. 1 ತಮಿ. ಅಶಂಗು ಎ ಚಲಿಸು ; ನಡುಗು] | ಅಜಗಾವ (ನಾ). - ಅಜಕವ. [ಸಂ.] 
ಅಜಕುಕ್ಷಿ (ಗು). ಆಡಿನ ಹೊಟ್ಟಿಯಂತೆ ತೆಳ್ಳಗಿರುವ ಹೊಟ್ಟಿಯುಳ್ಳ: | | ಅಜಗುಜಿ "ಅಜಿಗುಜಿ' ನೋ. 
ಮಹಾವ್ಯೂಢೋರಸ್ಕನುಂ ವಿಪುಳೋಪಚಿತಾಂಸನುಂ ಸಮಪಾರ್ಶ್ವನುಂ | ಅಜಜಟೆ (ನಾ). ೧. ಬ್ರಹ್ಮನ ಜಡೆ. ೨. ದವನ: “ಅಜಜಟಾ ತಪಸಿ 
ಅಜಕುಕ್ಷಿಯುಂ ಗೋಧೋತ್ರಿಷ್ಟನುಂ . . . ಅಪ್ಪ ವಿಜಯಪರ್ವತಿ ಯಷಿಪುಷ್ಪಮೆನೆ ದನನ ನಾಮಂ” (ಮಂಗರಾ. ೪೧-೩೪). [ಅಜ * ಜಟಿ) 
ಗಜೇಂದ್ರ (ಅದಿಪು. ೧೨-೫೬ ವ). [ಅಜ ಕುಕ್ಷಿ) 401 ಅಜಡ (ಗು). ಜಡವಲ್ಲದ; ಚೈತನ್ಯವನ್ನು ಹೊಂದಿರುವ. "ಅಜಡ 
ಅಜಕೆ (ನಾ). ಒಂದು ಬಗೆಯ ಚರ್ಮ ರೋಗ : ಶ್ಲೇಷ್ಮದಿಂದುಂಟಾದ ದ್ರವ್ಯ' ಪರಾ. [ಸಂ,] 
ಮಸೂರಿಕೆಯಲ್ಲಿ ಮೈಮೇಲೆ ಅಕ್ಕಿಯ ಹಾಗೇ ಸ್ಫೋಟಕಂಗಳು ಏಳು| | ಅಜಡದ್ರವ್ಯ (ನಾ). ಜೈತನ್ಯವುಳ್ಳ ವಸ್ತು: ಯಾವ ದ್ರವ್ಯವು ತಾನಾ 
ನವು. (ಇವನು ಅಜಕೆ ಎಂಬರು) (ವೈದ್ಯಸಾ. ೩೭೨). [2] ಗಿಯೇ ಸ್ಫುರಿಸುವುದೋ ಯಾವುದರ ಪ್ರಕಾಶವು ಅನ್ಯಾಧೀನವಾಗಿಲ್ಲವೋ 
ಅಜಗ (ನಾ). ೧. ಇ ಅಜಕವ. ೨. ವಿಷ್ಣು. ೩. ಅಗ್ನಿ. ೪. ಒಂದು ಅಂಥ ದ್ರವ್ಯವು ಅಜಡದ್ರವ್ಯವೆನಿಸಿಕೊಳ್ಳು ವುದು, ಉದಾ ಜೀವ; 
ಹಾವಿನ ಹೆಸರು: ಅಜಗನುಂ ದುರ್ಮುಖಂ... ಆದ್ಯುರುತರದ | 45 ಈಶ್ವರ ; ನಿತ್ಯವಿಭೂತಿ (ತತ್ವಶು. ೪). [ಅಜಡ 4 ದ್ರವ್ಯ] 
ಕಿಲ್ಟಿಸದ ಫಣಿಗಳು (ಬಸಪು. ೪೬-೨೮). [ಸಂ] ಅಜದಂಡೆ (ನಾ). ಬ್ರಹ್ಮೆದಂಡಿ ಎಂಬ ಗಿರ್ಡಆನುದಿನಮಜದಂಡೆಯ 


೬-೫೫-೧೯). 


ಅಜಮೊಂಡೆ 


೧೦೪ 


ಅಜಮಾಯಿಸಹಿ 


ಜೀರನಕ್ಕಿ ಗರ್ಚಿಂದೆ ಪೂಸೆ ಮೇಣ್‌ ಗರ್ಜುಗಿನ ಬೇರನೆ ಪೂಸೆ ಕಿಡಿಸುಗುಂ | | ಲಿಂಗಂ ಮಿಕ್ಕುಪಸರ್ಗಮರಿಷ್ಟಂ ದುಷ್ಟ ಪೀಡೆ ಡಾವರಮಜನ್ಯಮಾತಿ 


ತೊಟ್ಟನೆ ಪುಟ್ಟದ ಪೊಲ್ಲಬಾಹುಮಂ 
೯-೧೨೮). [ಅಜ + ದಂಡೈ] 


ಅಜದೊಂಡೆ (ನಾ). ಒಂದು ಬಗೆಯ ಔಷಧಿಯ ಗಿಡ: (ತಿ)ರುಳಿಗೆ 


ಗ್ರಂಥಿಯುಮಂ (ಲೋಕೋಪ. 


ಕಾಗೆದೊಂಡೆಯಜದೊಂಡೆ ಪುನರ್ನವಿ ಪತ್ತನಂದನೀಶ್ವರಿ ಮುಜುದೊಂಡೆ | 5 
ನುಗ್ಗಿ ಸುರುವಾರುಣಿ ಚಿತ್ರಕಮೆಕ್ಕೆ ಗೋನು ಕಾತರಿಕೆಯೆನಿಪ್ಪಿವಂ ಮಧು | 


ಯುತಂ ಫೃತಕರ್ಪಟ ಶುಲ್ಬ ನಾಗಲೋಹರಜಮನಟ್ಟು ಕಟ್ಟಿ ಕಳೆದಿಕ್ಕುಗು 
ಮಾವಗಮಸ್ಥಿವೃದ್ಧಿಯಂ (ಲೋಕೋಪ. ೯-೧೨೯). [ಆಜ + ತೊಂಡೆ] 
ಅಜನ, (ಗು). ೧. ಜನರಿಲ್ಲದ; ನಿರ್ಜನವಾದ. (ನಾ). ೨. ಮರು 
ಭೂಮಿ. ೩. ಗಣನೆಗೆ ಬಾರದ ವ್ಯಕ್ತಿ; ಅಲ್ಪಮನುಷ್ಯ. | 
[ಸಂ. (ಅ-* ಜನ)] 
ಅಜನ್ಮ (ನಾ). ಬ್ರಹ್ಮ. [ಸಂ.] 
ಅಜನ್ನಿ (ನಾ). “ಕಟುಕರೋಹಿಣಿ” (ಒಸಧಿ. ೨); ಬೇವಿನಂತಿರುವ 
ಒಂದು ಗಿಡ (ಉಕ). [2] 
ಅಜನ್ಶಿ (ನಾ). ದಾರಿ. [ಸಂ.] 
ಅಜನಿಸು (ಕ್ರಿ). ೧. ಉಂಟುಮಾಡು; ಹುಟ್ಟಿಸು (?) : ಎನ್ನಂ[ದ] 
[ಪಾಠಾಂ. ದೆ]ಜನಿಸಿ ನುಡಿಯಿಸಿದುವಹಿಧ್ವಜನೋವದೆ ಮುನ್ನೆ ನೆಗಲ್ಲ 
ದುಶ್ಚರಿತಂಗಳ್‌ (ಪಂಸಭಾ. ೯-೨೧) ; ಪಿಂಗಲವರ್ಣದಿಂ ಸೌಂದರಮಾಗಿ 
ಭಂಗಾರದ ಘಟ್ಟ ಕರಗಿ ಪರಿವ ಹೇಮರಸಪ್ರವಾಹರೂಪಮೆಂಬಂತೆ ಸೊಗ 
ಸನಜನಿಸುತ್ತುಮಿರೆ (ಬಾಧಪು. ಪು. ೩೧೪) ; ಸಮಸ್ತವಸ್ತುಗಳುಂ ನಿರಂ 
ತರಂ ನೆಲೆಗೊಂಡು ನಯನಾನಂದಮನಜನಿಸುತ್ತಿರೆ (ಬಾಧಫು. ಪು. ೬೩೮). 
೨. ನೆನಪಿಗೆ ತರು (?); “ತಿರಸ್ಕರಿಸು” (ಪಂರಾಮಾ. ಕೋಶ) : ತರಳ 
ಮುಕ್ತಾವತಂಸಪ್ರಭಾಪಲ್ಲವಮಾಕಾರಂ ಸ್ಮರಾಕಾರಮನಜನಿಸೆ ಪೊಕ್ಕಂ 
ನೃಪಾವಾಸಮಂ . . . ಕುಮಾರಂ (ಸಂರಾಮಾ. ೨-೩) ; ಅಂಬುಜದ 
ಬಂಡನುಣ್ಟೆಳದುಂಬಿಯನಜನಿಸೆ ಮನೋಜಗಜಗಮನೆಯ ವಕ್ತ್ಯಾಂಬುಜ 
ದೊಳ್‌ kd ರ್ವಳ್‌' ಬಿಂಬಾಧರೆ ಮೃಗಮದಾಂಬು ತಿಲಕಮನಿಟ್ಟಿಳ್‌ 
(ಪಂರಾಮಾ. ೩-೮೬); ಸಮುದ್ರಘೋಷನುನಜನಿಸುವ ಪಟು ಪಟಿಹ ಶಂಖ 
ಳಹಳಾರವಂ ಭೋರನೆ ಕೇಳ್ದು (ಪಂರಾಮಾ. ೯-೫೩ ವ). ೩. “ಅಡಗು | 
ಹೆದರು, ಭಯಪಡು ? (ಅಯ್ಯಾಶಾ) ; ನಿಜಮುಖವಿಸಾಗ್ದಿ ಗ ತ್ರಿಜಗಂ | 
ಶರಮಿಂತಿದೆಂದು ಸಕಲಗ್ರಹಮಂದ([ಪಾಠಾಂ. ಮ]ಜನಿಸೆ ಶಚೀಭುಜಂಗಂ | 
ಭುಜಂಗಬಾಣದೆ ಭುಜಂಗತಲ್ಪನನೆಚ್ಚಂ (ಜಗನಿ. ೧೩-೧೦೨) ; ಅರಲಂ | 
ಬಿಂಗಾ ಮಹಾದೇವನುಮಜನಿಸಿ [ಪಾಕಾಂ. ಮಹೇಶಂ ಮನದೊಳಳುಕಿ] 
ಸಮ್ಯಕ್ತಪೋನಿಷ್ಠೆಯಂ ಬಿಟ್ಟಿ ಕೆವೆಣ್ಣಾಗಿರ್ದುದಂ ನೀಂ ನೆನೆ (ಜಗವಿ. 
೧೮-೩೭). [ಅಜನೆ? + -ಇಸ್ಕು) 
ಅಜನೆ (ನಾ). (ಕರಾ) ಭಯವನ್ನು ಹುಟ್ಟಿಸುವ ಸದ್ದು, 
ಏನೋ ಒಂದು ಅಜನೆ ಆಯಿತು (ರೂಢಿ). 
[+- 2 ತುಳು. ಅಜನೆ - ಭಯಹುಟ್ಟಸುವ ಅವ್ಯಕ್ತ ಶಬ್ದ) 
ಅಜನ್ಮೆ (ನಾ). ೧. ನನನ ೨. ಹೀನಕುಲದವಳು ; ಕುಲ; 
ಸೊತ್ತಿಲ್ಲಡವಳು: ಭಾವೆ. . . ಕುಮುದದಳದೀರ್ಥಲೋಚನೆಯಾಗಿ 
ಯುಂ ಅಂಧೆಯಂತೆಯುಂ ಪವಿತ್ರ ಪಾರ್ಥಿವಕುಲಪ್ರಸೂತೆಯಾಗಿಯುಂ 
ಅಜನ್ಮೆಯಂತೆಯುಂ ತನ್ನಂ ಬಗೆದು (ಚಂದ್ರಪು. ೩-೫೦ ವ). 
[ಸಂ. *ಅಜನ್ಮಾ] 
ಅಜನ್ಯ, (ಗು). ಜನ್ಯವಲ್ಲದ ; ಹುಟ್ಟುವುದಕ್ಕೆ ಅರ್ಹವಲ್ಲದ. [ಸಂ.] 
ಜನ್ನ, (ಗು). ೧. ಜನಕ್ಕೆ ಹಿತಕರವಲ್ಲದ ; ಲೋಕಕಂಟಕವಾದ. 
(ನಾ). ೨. ವಿಪತ್ತನ್ನು ಸೂಚಿಸುವ ಪ್ರಕೃತಿವ್ಯಾಪಾರ; ಉತ್ಪಾತ: 
« ಉಪಶಮಿಸುಗೆ ಸಳಲೋರ್ವಿಯೊಳುಪದ್ರ, ವಂ ಡಂಬಮಕಯನುತ | 


ದ್ವನಿ: 


ಪ್ರಕರಂ” (ವಸ್ತುಕೋ. ೯೬-೧). [ಸಂ.] 
ಅಜಸ್‌ ಆಗು (ಕ್ರಿ). ಬೆರಗಾಗು; ಸ್ತಬ್ಧವಾಗು: ಚಹ ಕುಡಿಯುತ್ತಿ 
ರುವ ನಾರಾಯಣನನ್ನು ನೋಡಿದಾಗ ಅವನ ಎದೆ "ಅಜಪ್‌ ' ಆಯಿತು 
(ಚಂದ್ರ. ೮); ಮುಡೂರನ ಸವಾರಿ ಅಜೀ ದಾರಿಯಾಗಿ ಹಾದುದು 
ಕಂಡಿತು. ಮಯ್ಯರ ಎದೆ "ಅಜಪ್‌ 'ಆಯಿತು' (ಹಹಸ. ೯೭). 
[ಆಜಪ್ಯ್‌ * ಆಗ್ಕು. ಓ ಅಜಪ್‌ « ಅರ. ಪಾರ. ಹಿಂ. ಮರಾ. 


ಅಜಬ್‌ ಎ ಆಶ್ಚರ್ಯಕರ, ವಿಚಿತ್ರ] 
ಅಜಪಾಗಾಯತ್ರಿ (ನಾ). - ಅಜಪಾಮಂತ್ರ : "ಸೋಹಂ? - ಈ 
10 ಮಂತ್ರವನ್ನು ಅಜಪಾಮಂತ್ರನೆಂತಲೂ, ಅಜಪಾಗಾಯತ್ರಿಯೆಂತಲೂ 


ಪೇಳುವರು (ಮುಮುಕ್ತು. ೨). 
[ಸಂ. ಆಜಪಾಗಾಯತ್ರೀ (ಆಜಪಾ * ಗಾಯತ್ರೀ)] 
ಅಜಪಾಮಂತ್ರ (ನಾ). ಸ್ಪಷ್ಟವಾಗಿ ವರ್ಣೋಚ್ಚಾರಣೆ ಮಾಡ 
ದಿದ್ದರೂ ಉಚ್ಛ್ಛ್ವಾಸ ನಿಃಶ್ವಾಸಗಳಿಂದಲೇ ಅಕ್ಷರರೂಪವಾಗಿ 
ಪರಿಣಮಿಸುವ “ಹಂಸ”ಮಂತ್ರ. "ಅಜಪಾಯೋಗ? ಪರಾ. 
[ಸಂ. (ಅಜಪಾ + ಮಂತ್ರ)] 
ಅಜಪಾಯೋಗ (ನಾ). ಅಜಪಾಮಂತ್ರ ವನ್ನು ಅನುಸಂಧಾನ 
ಮಾಡುವ ಯೋಗ: ಹರಿಹರ ಬ ಬಕ ಪರಿಯೊಳಿಹ ಮಾಯೆ 
ಯನು ಗೆಲುವಡೆ ಹಿರಿದು ಯತ್ನನ ಮಾಡುತಜಪಾಯೋಗ ಮೊದಲಾದ 
ಪರಿಪರಿಯ ಸಾಧನಗಳಿಂದದ ಪರಿಹರಿಸಲಜ್‌ಯದೆ (ಅಮೃತ. ೪-೩೮) ; 
“೬೧,೬೦೦ ಸಂಖ್ಯೆಯ ಶ್ವಾಸೋಚ್ಛ್ಛಾಸಗಳು ಯಾವಾಗಲೂ 
ಹಂಸಮಂತ್ರವನ್ನುಚ್ಚರಿಸುತ್ತಿರುವವೆಂದು ಅನುಸಂಧಾನ ಮಾಡು 
| ತ್ರಿರುವುದು” (ಅನ್ಮುತ. ಆಡಿಖ). [ಸಂ. (ಆಜಪಾ + ಯೋಗ)] 
ಅಜಪಾಳಿ (ನಾ). ಆಡುಗಳನ್ನು ಸಾಕಿ ಜೀವಿಸುವವನು: “ಆಜಾ 
ಜೀವ[ನ]ನಜಪಾಳಿ ? (ವಸ್ತುಕೋ. ೬೫-೮೩). [ಸಂ. *ಆಜಪಾಲಿನ್‌] 
ಅಜೆ (ನಾ). - ಅಜಪಾಮಂತ್ರ : ಆ ಪ್ರಣವದ ಜ್ಯೋತಿಸ್ವರೂಪದಲ್ಲಿ 
ಅಜಪೆಯಡಗಿತ್ತು ನೋಡಾ ತ 11, RE ಸಃ 'ಆಜನಾ) 
ಅಜಪೋತ (ನಾ). ಆಡಿನ ಮರಿ: ಆ ನಿಪ್ರಘೋಷಣಂ ಸ್ಮೃತಿಗಾವಹನ 
ವಿಧಾನಮಾದವೋಲಜಪೋತಂ ಭಾವಿಸಿದುದು (ಯಶೋಚ. ೩-೬೧). 
[ಅಜ + ಪೋತ] 
ಅಜಪ್ರಾಸ (ನಾ). [ಛಂದ] ಆರು ಬಗೆಯ ಪ್ರಾಸಗಳಲ್ಲಿ ಒಂದು. 
ಇದರಲ್ಲಿ ವಿಸರ್ಗವು ಪ್ರಾಸಸ್ಥಾನದಲ್ಲಿ ಬರುತ್ತದೆ. ಉದಾ 
ಅಃ ಪೊರೆವನಿವನೆ ಪರಮಯ ! ಶಃಪಾತ್ರನೆನಲೈ ಜನಮನಿನಿಸಲಸದೆಯುಂ 1 
ಆಃ ಪೇಟಲದೇನಿವನಿಂ | ಸ್ವಃಪದವಾಚ್ಯಂ ಸಮಂತು ಮೆಆಕಿನೀ ದೇಶಂ 
(ಕೈಪಿಡಿ. ೬೨). P ಪ್ರಾಸಸ್ಥಾನದ ವ್ಯಂಜನವಾದ ಬಳಿಕ ವಿಸರ್ಗ 
ಬಂದರೆ ಅಜಪ್ರಾಸವೆಂದು ಕೆಲವರು ಹೇಳುತ್ತಾರೆ. ಉದಾ 
ಪಾಶಃಶ್ಚಿದುರಂ ತತ್ವಾ!ವಾಸಃ ಪರಿಪೂರ್ಣತೇಜ ಮದಮತ್ತರೆ ನಿರ್ನಾಶಃ 
| ಪಂಚಾನನ ಸುವಿ!ಲಾಸಃ ಶಿವನೆಂದೊಡಂದಜಪ್ರಾಸಕು ೦ (ಕಂಜ. ೨೨೯); 
(ಛಂದೋಂಬು. ಕಿ. ೧-೪೮ ನೋ). [eu + ಪಾ ಸ] 

40, ಅಜಬೀಜ (ನಾ). ಹೋತದ ವೃಷಣ: ಹುತ್ತಕ್ಕೆ ಸರ್ಪನಾಗಿ ಉದಕಕ್ಕೆ 
ಒಳ್ಳೆಯಾಗಿ ಕೊಂಬಿಂಗೆ ಕೋಟಗನಾಗಿ ಅವರವರ ಬೆಂಬಳಿಯಲ್ಲಿ ಆಜ 
ಬೀಜವ ಕಾವ ಜಂಬುಕನಂತೆ ತಿರುಗಲೇತಕ್ಕೆ (ದಾಸೋಸಂ. ೩೩). 

[ಅಜ + ಬೀಜ] 
ಅಜಮಾಯಿಶಿ "ಅಜಮಾಯಿಹಿ' ನೋ, 
|! ಅಜಮಾಯಿಸಿ, ಅಜಮಾಯಿಶಿ, ಅಜಮಾಷಿ, ಅಜಮಾಸು (ನಾ). 


| 
| ೧. ಪರೀಕ್ಷೆ; ತನಿಖೆ: ಆಸ್ಪತ್ರೆಗೆ ಹೆಣನನ್ನು ಅಜಮಾಯಿಷಿ 


15 


20 


25 


30 


45 


ಅಜಮಾನಷಿ ಏಕಿ 


ಮಾಡುವುದಕ್ಕಾಗಿ ರವಾಥಿಸಬೇಕು (ಗ್ರಾಮಾಕ. ೫೯). ಅಜಮಾಯಿಶಿ ; 
೧. ರಾಜಮದದಿಂದ ನಾನೂ ಆಜಮಾಯಿಶಿಯನ್ನು ಮಾಡದೆ ತಪ್ಪು 
ಮಾಡಿದ್ದು (ಶನಿಮಾ. ೨೭). ಅಜಮಾಷಿ : ೨. ಅಂದಾಜು; ಸರಿ 
ಸುಮಾರು (ಕಿಸಂಗ್ಲಾ. ೧೩೯). ಅಜಮಾಸು: ೨. ಒಂದು ಎಕರೆ 
ಭೂಮಿಯ ಗದ್ದೆಗೆ ಅಜಮಾಸು ಮೂವತ್ತೆರಡು ಸೇರು ಬೀಜದ ನೆಲ್ಲು| 5 
ಬೇಕು (ಕೃಷಿಪ್ರ. ೫೫) ; ಉಪಸಂಪಾದಕರ ಕಿಸೆಗೆ ಪ್ರತಿ ತಿಂಗಳಲ್ಲಿ 
ಎಷ್ಟು ಹಣ ಸೇರುತ್ತದೆ? ಅಜಮಾಸು ತಿಳಿಸಿದರೆ ಸಾಕು (ಕಿರಿಸಾ. ೨). 
೩. ಊಹೆ; ಸಾಮಾನ್ಯ ಕಲ್ಪನೆ: ಈಯಜ್ಞಾನದ ಮೂಲಕವಾಗಿ 
ಫ್ರೆಂಚರು ತನಗೆ ಎಷ್ಟುಮಟ್ಟಗೆ ಸಹಾಯ ಮಾಡಬಹುದೆಂಬ ಅಜಮಾಸು 
ಸುಲ್ತಾನನಿಗೆ ಆಗಲಿಲ್ಲ (ಚರಿಸಂ. ೧೭೮). 
[+ ಪಾರ, ಆಜ್‌ಮಾಯಿಷ ; 

ಅಜಮಾಸ್‌. / ತುಳು, ಅಜಮಾಸ್‌] 

ಅಜಮಾಸಷಿ "ಅಜಮಾಯಿಷಿ' ನೋ. 

ಅಜಮಾಸು "ಅಜಮಾಯಿಷಸಿ? ನೋ... 

ಅಜನೋದ (ನಾ). ಜೀರಿಗೆಯ ಜಾತಿಯ ಒಂದು ಗಿಡ ಮತ್ತು 
ಅದರ ಬೀಜ; ಓಮು; ವಾದಕ್ಕಿ; ಅಜವಾನ: “ಅಜಮೋದಮ 
ದೋವಂ» (ವಸ್ತುಕೋ. ೩೮-೩೩); "ಅಜಮೋದಮೆನಲೋವು? 
(ಮಂಗರಾ. ೪೧-೩೪). [ಸಂ.] 

ಅಜಯ (ಗು). ೧. ಜಯವಿಲ್ಲದ; ಸೋತುಹೋದ. (ನಾ 
೨. ಸೋಲು. ೩. ಸೋಲಿಸಲಾಗದವನು. ೪. ವಿಷ್ಣು. [ಸಂ.] 

ಅಜರ "ಅಜುರ' ನೋ. - 

ಅಜರ್ಕ (ಗು). ೧. ಮುಪ್ಪಿಲ್ಲದ. ೨. ಕೆಟ್ಟುಹೋಗದ. (ನಾ). | 
೩. ಮುಸ್ಟಿಲ್ಲದವನು; ದೇವತೆ. ಇ. ಕೃಃ ಷ್ಟ ಅದು ವಿಲಯಾಗ್ನಿಯ 
ಕಿಡಿಗಳನುಗುಟುತ್ತುಮೆಯ್ಮೆವರ್ಪುದುಮಿದಿರಂ ನಡೆದಜರನುರ[ದಿ]ನಾಂ 
ತೊಡೆ (ಪಂಪಭಾ. ೧೧-೭೬೭). ೫. ಜಿನ: ಶಾಂತಿನಾಥಂ ಮಿಥ್ಯಾಡಂಬರ |25 
ವಿಘಾತಿ ಘಾತಿಕೆದಂಬಕ ತರುಗಹನದಹನನೆನೆ ನೆಗಟ್ಟಿಜರಂ (ಶಾಂತಿಪು. 

[Aೆಂ.] 

ಅಜರಂಧ್ರ (ನಾ). ಬ್ರಹ್ಮರಂಧ್ರ : ದ್ವಿಸಹಸ್ರ ವರುಷ ತಪವನು ಮಾಡೆ 
ಹರನೊಲಿಯದಿರಲು ಅದುವಂ ಬಿಟ್ಟು ಘನಕಷ್ಟದಿಂದವಂ ನಾಲಗೆಯನಜ | 
ರಂಧ್ರಿಟ್ಟು ಶ್ಲೇಷ್ಮವನೆ ಸವಿದು (ಪ್ರೌಢರಾ. ೧-೮). [ಅಜ + ರಂಧ್ರ] 

ಅಜರನುಲಿ "ಅಜುರನೀಲಿ? ನೋ. 

ಅಜರಾಮರ (ಗು). ಇ. ಮುಪ್ಪೂ ಸಾವೂ ಇಲ್ಲದ ; ಶಾಶ್ವತವಾದ. | 
(ನಾ). ೨. ಮುಪ್ಪೂ ಸಾವೂ ಇಲ್ಲದಿರುವಿಕೆ : ನಿನಗಳಿವ್ರದ್ಧಿಯಕ್ಕೆ | | 
ಶುಭಮಕ್ಕೆ . . . ಶುಭೋದಯಮಕ್ಕೆ ' ಪುಣ್ಯಮಕ್ಕನುಪಮಲಕ್ಷ್ಮ್ಮಿ ಯಕ್ಕೆ 
ಜಯಮಕ್ಕಜರಾಮರಮಕ್ಕೆ (ಕಣಆ. ೯೬, ೪-೪೨; 12ನೆಯ ಶತ). 

[ಆಜರ್ಯ + ಅಮರ] 

ಅಜರಾಮರತ್ವ (ನಾ). - ಅಜರಾಮರ ೨: ನುಡಿದನೆ ಮೇರುಮಂದರ 
ಶಿಳಾಕ್ಷರಮಿತ್ತನೆ. ಬೇಡಿ ಬಂದವಂಗೆಡಆುನ ಕೇಡು ಕಾದನೆ ಶರಂಣ್ಬುಗು 
ತಂದ ನೃಪಾನ್ವ ಯಕ್ಕೆ ಬೆಂಬಿಡಿದಜರಾಮರತ್ವವೆನಲಿಂನನಂನ್ಯನರೇಂದ್ರ 
ಕೊಳು ಸಮಂ ನುಡಿಯದಿರಂಣ್ನ ಬಿಜ್ಜಲಮಹೀಪನನಾಹವರೌದ್ರ ರೂಪನ | 40 
(ಎಕ. vi, ಶಿಕಾರಿ. ೧೦೨-೧೩ ; 1162). [Xo] 

ಅಜರ್ಯ (ಗು). ೧. ಜೀರ್ಣವಾಗದ; ಅರಗದ. ೨. ಕೆಟ್ಟುಹೋಗದ. 
(ನಾ). ೩. ಸ್ನೇಹ: 4 ಸ್ನೇಹಮಜರ್ಯಂ ಸಖ್ಯಂ ಸೌಹಾರ್ದಂ ಪ್ರೀತಿ” 
(ಪಸ್ತುಕೋ- ೧೧೧-೪). [ಸಂ.] 

ಅಜಲ್‌ಮುಡಿ (ನಾ). (ಕರಾ) ೫೬ ಸೇರಿನ ಪ್ರಮಾಣದ ಒಂದು |45 
ಅಳತೆ (ಕಿಸಂಗ್ಲಾ. ೧೭೦). [ಇ ಅಜಿಲ? * ಮುಡಿ] | | 


ಹ 
೦ 


ಹಂ. ಆಜ್‌ಮಾಈಸ*್‌ ; ಮರಾ, 


ಶಾ 
ಟಾ 


೧೨-೨೬). 


30 


35 


ಅಜಸ್ರಂ (ಅ). ಯಾವಾಗಲೂ; ಎಡೆಬಿಡದೆ; 


| ಅಜಹಲ್ಲಸ್ನಣೆ (ನಾ). [ತತ್ತ್ವಶಾ] ಲಕ್ಷಣಾವೃತ್ತಿ 


ಅಜಾಂಡ (ನಾ). 


| ಅಜಾಗರ (ಗು). ೧. ಎಚ್ಚರವಿಲ್ಲದ ; 


ಅಜಾಗರೂಕ 


ಅಜವಾನ, ಅಜಿವಾನ, ಅಜ್ಜವಾನ, ಆಜವಾನ (ನಾ). (ಉಕ). 


ಓಮು; ವಾದಕ್ಕಿ: ಮೊರಡಿ ಮಸಾರಿಗಳಲ್ಲಿ ಹವೀಜ ಅಜವಾನ ಕಾರೆಳ್ಳು 
ಅಂದರೆ ಗೂರೆಳ್ಳು ಬಿತ್ತಬೇಕು (ಕೃಷಿಪ್ರ. ೬೬). ಅಜಿವಾನ (ಕ). 
ಅಜ್ಜವಾನ : ಯಾರ ಹೊಟ್ಟಿ ನೊಂದರೆ ಯಾರು ಅಚ್ಚವಾನ ತಿನ್ನುವರು? 
ನಮಗಾದ ದುಃಖವನ್ನು ನಾವೇ ನೋಡಿಕೊಳ್ಳಬೇಕು (ಛತ್ರಪ. ೯೧). 
ಆಜವಾನ: ಜೀರಗೆ ಆಜವಾನ ತೂಕದ ಚಣ್ಣಕೆ (ಬೊಂಕಶಾ. ೧೯೩೮, 
ಇಂಡಿ. ೧೪-೨೧; ?). [<— ಹಂ. ಅಜ್‌ವಾನ್‌'] 


ಅಜವಿಂಡು (ನಾ). ಆಡಿನ ಹಿಂಡು: ಅಜವಿಂಡ ಹೊಳ್ಳೆ ಹೆಬ್ಬುಲಿಯಂತೆ 


(ಮೋಹತ. ೩೫-೨೧). [ಅಜ+ ಪಿಂಡ್ಕು] 


ಅಜಶೃಂಗಿ (ನಾ). ಹೋತನ ಕೊಂಬಿನಂತೆ ಕಾಣುವ ಕಾಯಿಗಳುಳ್ಳ 


ಸಟ ಗಿಡ; ಕೊರಟಗೆ ಗಿಡ; “ಕುರುಟಗೆ” (ಒಷಧಿ. ೬). 
[ಸಂ. ಅಜಶೃಂಗೀ (ಅಜ + ಶೃಂಗೀ)] 


ಅಜಸ್ರ (ಅ). = ಬತ ಅವರ ಚಾಕರಿಗೇ ಒಬ್ಬನು ಅಜಸ್ರ ಬೇಕು 


(ವಿನೋದ. ೪೮). [ಸಂ. ಆಜಸ್ರಂ) 
ಸಂತತವಾಗಿ: 
“ ಅಜಸ್ರ್ರಂ ಶಾಶ್ವತಮೆನೆ ಸದಾನಾಮಮಕ್ಕು ೦ (ಮಂಗರಾ. ೧೨೭-೭) ; 
ಭೂಮಾಜದಿಂ ತಣ್ಣೆರಲಿಂ ಮಾರ್ಗಂ ಮರಾಳೋತ್ಯೆ ರದೆ ನೆರೆದಚಳ್ರೌಘದಿಂ 
ಸಿಂಧು ಸಿಂಹೋತ್ಯರದಿಂ ಪೇರಾನೆಯಿಂ WAKA ದೇಶದೊಳ್‌ 
ನಿಂದಜಪ್ರಂ ಜಟ ೨-೨೬). [ಸೆಂ] 
ತ್ರಿ ಯ ಒಂದು 
ಪ್ರಕಾರ; “ಅಜಹಲ್ಲಕ್ಷಣೆಯೆಂದರೆ ಸಹಜವಾದ ಅರ್ಥವನ್ನು 
ಬಿಡದೆ ಹೆಚ್ಚು ಅರ್ಥವನ್ನು ತಿಳಿಯುವುದು” (ಹಿಂದಸಾ. pole 
“ ಭರ್ಜಿಗಳು ನೊ ದುವು” ಎಂಬಲ್ಲಿ ವಾಚಾ ರ್ಕವು ಹೀಗೆ ತಿರಸ್ಕೃ 
ವಾಗುವುದಿಲ್ಲ. (ಜನರು ನುಗ್ಗಿದಾಗ ಅವರ ಕೈಯಲ್ಲಿದ್ದ 
ನುಗ್ಗಿಯೇ ನುಗ್ಗಿದುವು.) ಇಲ್ಲಿ ವಾಚ್ಯಾರ್ಥದ ಸಿದ್ಧಿಗಾಗಿ, ಎಂದರೆ 
ಅದು ಪೂರ್ಣವಾಗುವುದಕ್ಕಾಗಿ, ಭರ್ಜಿಯನ್ನು ಹಿಡಿದವರು. ಲಕ್ಷಿತರಾಗು 
ತ್ತಾರೆ. ಈ ಬಗೆಗೆ “ ಅಜಹಲ್ಲಕ್ಷಣಾ? ಎಂದು ಹೆಸರು (ಭಾರಮಾ. ೨೫೨). 
"ಜಹಲ್ಲಕ್ಷಣೆ' ಪರಾ: 
[ಸಂ. ಅಜಹಲ್ಲಕ್ಷಣಾ (ಅ- ೬ ಜಹತ್‌ + ಲಕ್ಷಣಾ)] 


ಅಜಹೆ (ನಾ). ನಸುಗುನ್ನಿಯ ಗಿಡ; ಕಪಿತುರಚಿಯ ಗಿಡ. 


[ಸಂ. ಅಜಹಾ] 

ಬ್ರಹ್ಮಾಂಡ ; ವಿಶ್ವ: ತನ್ನ ಮಣಿವೊಕ್ಕೊಡೆ ಕಾಯದೆ 
ಚಾಗದೊಳ್ಳಿನಚ್ಛೊತ್ತದೆ ಮಾಣ್ಣು ಬಾಟ್ಚಿ ಪುಲುವಾನಸನೆಂಬನಹಾಂಡ 
ಮೆಂಬುದೊಂದತ್ತಿಯೆ ಪಣ್ಣೊಳಿರ್ಪ ಪುಟುವಲ್ಲದೆ ಮಾನಸನೇ (ಸಂಪಭಾ. 


೫-೭೫). [ಅಜ * ಅಂಡ್ವ]) 


ಅಜಾಳೈಸಾಣೀಯ (ನಾ). ಮೇಕೆ ಬರುವುದೂ ಕತ್ತಿ ಬೀಳುವುದೂ 


ಏಕಕಾಲದಲ್ಲಿ ಸಂಭವಿಸಿ ಮೇಕೆಗೆ ಸಾವುಂಟಾಗುವುದು : ವೇಧಸ್ಸಂ 
ಕಲ್ಪಂ ದುರ್ಬೋಧಮಿವಂ ನಿಟ್ಟಿಯಿಂ ನಿರೋಧಿಸಿ ತನುವಂ ಸಾಧಿಸಿದೊಡೀ 
ಕೃಪಾಣನೆ ಬಾಧಾಕರೆಮಾಯ್ತಜಾಕೃಪಾಣೀಯದವೋಲ್‌: (ಸಂರಾಮಾ. 
೯-೨೫). [ಸಂ. (ಅಜಾ-- ಕೃಪಾಣ+-)] 

ಎಚ್ಚರಿಕೆಯಿಲ್ಲದ. (ನಾ). 


೨. ಗರುಗದ ಗಿಡ; ಭೃಂಗರಾಜ. [ಸಂ.] 


ಅಜಾಗರೂಕ (ಗು). (ಯಾವುದಾದರೊಂದು ವಿಷಯದಲ್ಲಿ) ಲಕ್ಷ 


ಕಡಮೆಯಾದ; ಎಚ್ಚರ ವಹಿಸಿಲ್ಲದ; ಮೈಮರೆತ: ಆ ಒಂದು 
ಗಳಿಗೆಯಲ್ಲಿ ನಾನು ಅಜಾಗರೂಕನಾಗಿದ್ದಕಾರಣ ಇಷ್ಟೆಲ್ಲ ಅನರ್ಥ ಸಂಭ 
ವಿಸಿತು (ರೂಢಿ). [ಸೆಂ. (ಅ- + ಜಾಗರೂಕ)] 


ಜಾಗರೂಕತೆ 


ಅಜಾಗರೂಕತೆ (ನಾ). 
[ಸಂ. ಆಜಾಗರೂಕತಾ] 

ಅಜಾಗಲಸ್ತನ (ನಾ). ೧. ಆಡಿನ ಕೊರಳಿನಲ್ಲಿರುವ ಮೊಲೆ. 

೨. [ಆಲಂ] ಪ್ರಯೋಜನವಿಲ್ಲದ, ನಿರರ್ಥಕವಾದ ವಸ್ತು. 
[ಸಂ. (ಅಜಾ * ಗಲ ಸ್ತನ)] 

ಅಜಾಗ್ರತೆ (ನಾ). - ಅಜಾಗರೂಕತೆ : ನೀನು ಮಾಡಿಕೊಂಡ ಅಜಾಗ್ರ 
ತೆಗೆ ನಾನು ಹೊಣೆಯಲ್ಲ (ಕಾವೇರಿ. ೧೭೮) ; ಇಲಿಗಳಿಗಿಟ್ಟ ವಿಷ ಬೆರಸಿದ | 
ಆಹಾರವಸ್ತುಗಳನ್ನು ಮನೆಯಲ್ಲಿ ಸಾಕಿದ ಇತರ ಪ್ರಾಣಿಗಳು ಅಜಾಗ್ರತೆ 
ಯಿಂದ ತಿಂದುಬಿಡಬಹುದು (ಅಡುಸಾ. ೪೯). (ಸಂ. ಅಜಾಗೃತತಾ] 

ಅಜಾಜಿ (ನಾ). ಜೀರಿಗೆ: “ಜೀರಿಗೆಯಜಾಜಿ ಪೃಥ’್ವಿಕೆಯಕ್ಕು” (ಮಂಗರಾ. | 10 
೪೧-೩೫). [ಸಂ. ಅಜಾಜೀ] 

ಅಜಾಜೀವ (ನಾ). ಆಡುಗಳನ್ನು ಸಾಕಿಕೊಂಡು ಜೀವಿಸುವವನು: 
4 ಜಾಬಾಳ$ ಅಜಾಜೀವಃ -- ಈ ೨ ಆಡಿನಿಂ ಬರ್ದುಂಕುನವಂ” 
(ಹಲಾಯು. ೬೩-೨೨೬). [ಸಂ.] 

ಅಜಾಜೀವನ (ನಾ). - ಅಜಾಜೀವ : “ಅಜಾಜೀವ[ನ]ನಜಪಾಳಿ ? | 15 
(ವಸ್ತುಕೋ. ೬೫-೮೩). [ಸಂ. (ಅಜಾ ಜೀವನ) 

ಅಜಾಜೀವಿ (ನಾ). ೧. ಅಜಾಜೀವ. ೨. ಸುಖಿ: “ಅಜಾಜೀವಿ ಜಾಬಾಳ 
ನೆನೆ ಸುಖಿಯಕ್ಕು ೫ (ಮಂಗರಾ. ೭೧-೧೮). (ಸಂ. ಅಜಾಜೀವಿನ್‌) 

ಅಜಾತ (ಗು).೧. ಇನ್ನೂ ಹುಟ್ಟದಿರುವ. ೨. ಹುಟ್ಟು ಇಲ್ಲದ. (ನಾ). 
೩. ವಿಷ್ಣು; ಕೃಷ್ಣ : ನಿಜಮತಮನೆನಗೆ ಮಾಜಲ್ಯಜಾತ ದೊರೆಯಲ್ಲಂ 
(ಸಂಪಭಾ, ೯-೨೧). ೪. ಶಿವ: ಈ ಲೋಕದ ಭೀತರು,ಆ ಲೋಕದ 
ಕಲಿಗಳು ಸಾಲೋಕ್ಯ ಸಾಖಾಪ್ಯ ಸಾರೂಪ್ಯ ಸಾಯುಜ್ಯರೆಲ್ಲರೂ ಅಜಾ 
ತೆಂಗೆ ಸರಿಯೆ (ಬಸವ. ೯೦೧) ; ಕೂಟಗೆಯ ಕೂಳನುಣಬಂದವರೆಲ್ಲರು 
ಅಜಾತನ ನಿಲವ ಬಲ್ಲರೇ? ಬೇಟಿದ ಕಣ್ಣಿನವರೆಲ್ಲರು ಸತ್ಸಂಗನ ಬಲ್ಲರೇ? 
ಈಸಣತ್ರ್ರಯವ ಕೂಡುವರೆಲ್ಲರು ಪರದೇಶಿಕನ ಕೂಡಬಲ್ಲರೇ?(ಮೋಳಿಮಾ, |25 
೨೬-೧೦೫). ೫. ಜಿನ: ಪಾಪೇಭಕಂಠೀರವನುಂ ಶ್ರೀವಿಜಯನುಮ 
ಜಾತನ ಪಾದಪಯೋಜಯುಗಳಕ್ಕೆಜಗಿ (ಶಾಂತಿಪು. ೬-೪೧ ವ). [ಸಂ.] 

ಅಜಾತಪೂರ್ನ (ಗು). ಹಿಂದೆಂದೂ ಹುಟ್ಟದ; ಅಪೂರ್ವವಾದ : 
ಒರ್ಮೊದಲೊಳಿ ಬಿಲ್ಲುಂಬೆಅಗುಮಾಗಿ ಸತಿ ಚೋದ್ಯ ೦ಬಟ್ಟಳಜಾತಪೂರ್ವ 
ವಿಸ್ಮಯದಿಂದಂ (ಶಾಂತಿಪು. ೧೦-೭). 3: ರ್ನ] 

ಅಜಾತಶತ್ರು (ನಾ). ೧. ಶತ್ರುವೇ ಹುಟ್ಟಿಲ್ಲದವನು ; ಹಗೆಯಿಲ್ಲದ 
ವನು. ೨. ಶಿವ. ೩. ಧರ್ಮರಾಯ ೧,೩: ದಮಘೋಷಪುತ್ರಂ 
ವಸುದೇವಪುತ್ರನಂ ನಿರಾಕರಿಸಿ ನುಡಿಯಲಾ ಮಾತಿಂಗಜಾತಶತ್ರುನೆನಿಸಿದ 
ಧರ್ಮಪುತ್ರಂ ಕನಲ್ಲು (ಜಗವಿ. ೧೭-೨೪ ವ); ವೀತರಾಗದ್ವೇಷಭಯನ | 
ನಜಾತಶತ್ರುವನಕಟ ಕಪಟಿದ್ಯೂತದಲಿ ಕುರುರಾಯ ಗೆಲಿದನು (ಕುವ್ಯಾಸ. ;35 
೧೨ ಸೂ). [ಅಜಾತ ಶತ್ರು] 

ಅಜಾನೇಯ (ನಾ). ಉತ್ತಮ ಜಾತಿಯ ಕುದುರೆ: ಶುಭಲಕ್ಷಣ; 
ಲಕ್ಷಿತಂಗಳಪ್ಪಜಾನೇಯ ಕಾಂಭೋಜ ವಾಜಿರಾಜಿಗಳೊಳ್‌ (ಪಂಸಭಾ. | 
೨೨೪೩ ವ). "ಆಜಾನೇಯ? ಪರಾ. [ಸಂ.] | 

ಅಜಾಮಲ (ನಾ). ಆಡಿನ ಹಿಕ್ಕೆ: ಅಜಾಮಲ ಲಿಂಗವಾದಲ್ಲಿ ಲೆಕ್ಕದ | 40 
ಬುಡ .ನಿಶ್ಚಯವಾದಲ್ಲಿ ಮತ್ತೆ ಕಾಷ್ಮದ ವೇಷ ಗುರುಚರಲಿಂಗವಾದಲ್ಲಿ | 
(ಶೋಳಿವಾ. ೧೫೩-೫೭೫). (ಸೆಂ. (ಆಜಾ ೬ ಮಲ)] ”| 

ಅಜಾಮುಲ (ನಾ). - ಅಜಮೋದ (9). (1) | 

ಅಜಾರಿ (ನಾ). (ಉಕ) ರೋಗ; ಕಾಯಿಲೆ; ಜಡ್ಡು; ಅಸ್ವಸ್ಥತೆ : ಇಂಥ | 


ಮೈಮರೆತಿರುವಿಕೆ; ಎಚ್ಚರಗೇಡಿತನ. 


20 


30 


ಗಿ೦೬ 


' ಅಜಿತ (ಗು). ೧ ಸೋತುಹೋಗದ. 


ಅಜಿನಧಾರಿ 


(ಇಂಗ್ಲ ಇ. ೨-೩೮) ; 
(ಭಾಮಿನಿ. ೬೪). 
ಅಜಾರಿಬೀಳು - ಕಾಯಿಲೆ ಬೀಳು: ಈ ಮಾರಾಯ ಆಬಾ ಅಜಾರಿ 
ಬಿದ್ದು ನಮ್ಮ ಕಳ್ಳತನ ಮತ್ತಷ್ಟು ಹೊರಬಿದ್ದಂತಾಯಿತು (ವೈನಿ. ೧೨೪). 
[ + ಅರ. ಪಾರ. ಹಿಂ. ಮರಾ. ಅಜಾರ್‌, ಅಜಾರ್‌) 
ಅಜಿಂಕ್ಯ (ಗು). ಗೆಲ್ಲಲಾಗದ; ಸೋಲಿಸಲಸಾಧ್ಯವಾದ : ತಾನು 
ಜಿಂಕ್ಯರೆ ದಿಟಿಂ! ಪೆಣ್‌ ಪೆಳರೆ ಗಂಡು ನಗುವುದೆ ಸಾಜಮಾದೊಡಂ 
( ಶ್ರೀರಾಮಾ. ೨೧೫-೧೨೩) ; ಯಾವ ಭಗವಂತನ ಅಜಿಂಕ್ಯವಾದ ಮಾಯೆ 
ಯಿಂದ ಮೋಹಿತರಾಗಿ ನಿನ್ನಂಥವರು ನನ್ನನ್ನೇ ಸೃಷ್ಟಿಕರ್ತನೆಂದು ತಿಳಿ 
ಯುವರೋ ಆ ಭಗವಾನ್‌ ವಾಸುದೇವನಿಗೆ ನನ್ನ ನಮಸ್ಕಾರವು (ಭಾಮೃತ. 
೫೬) ; ಕೊನೆಯವರೆಗೆ ಅಜಿಂಕ್ಯನೆನಿಸಿಕೊಳ್ಳುವುದು ಕಷ್ಟಸಾಧ್ಯವಾದ 
ಮಾತೇ ಸರಿ (ಹೊಸಬೆ. ೬೪). [«- ಮರಾ.] 
ಅಜಿಗಿಜಿ, ಅಜುಗಿಜಿ (ನಾ). ಅರೆದು ಪುಡಿಪುಡಿಮಾಡಿದ್ದು ; ಜಜ್ಜಿ 
ಹೋದದ್ದು; ಚೂರ್ಣ: «ಅಜಿಗಿಜಿಯೆನಲರೆದು ಚೂರ್ಣಮೆನಿಸಿದು 
ದಕ್ಕುಂ” (ಭಾರನಿ. ೫೦); ಅದ್ರಿಗಳಜಿಗಿಜಿಗಳಾದವು ನಿತಾಂತಪದ 
ಪ್ರಹಾರದಲಿ (ತೊರರಾ. ೩-೮-೪೯); ಕರಿ ರಥ ತುರಗ ಪತ್ತಿಗಳು ಥಟ್ಟುಗೆಡೆ 
ದಜಿಗಿಜಿಯೆನಿಸಿ ಕಡಲಿಟ್ಟು ಹರಿವರುಣಾಂಬುಗಳ (ನಿಭಾಗ. ೧೦-೫೩-೬) ; 
ರಕ್ತಂ ಪೊನಲ್ವರಿಯಲಜಿಗಿಜಿಯಿಂ ರಣಾಂಕಣಂ ಕೆಸಟಾಗಿ (ಚೆಬಪು. 
೩೧-೩೨). ಅಜುಗಿಜೆ : ಗಜ ತುರಂಗ ಪದಾತಿಗಳನಜುಗಿಜಿಯ ಗೈದಾ 
ಪೌರುಷಾದ್ರಿವ್ರಜನ ಭೇದಿಪ ವಜ್ರವಿದೆಕೊಳ್ಳಿನ್ನು ತಾರ್ಭಟಸಿ (ರಾಮಾಸಂ. 
೬-೪-೬). “ಅಜ್ಜಿ ಬಜ್ಜಿ? ಪರಾ 
ಅಜಿಗಿಜಿಮಾಡು - ಜಜ್ಜೆ ಹಾಕು; ಧ್ವಂಸಮಾಡು : ಅಜೀನು? 
ಬೇಗನೆ ಹೇಳು. ಅವನ ಕುಹಕವನ್ನು ಹಾದಿಗೆಳೆದು ಅಜಿಗಿಜಿಮಾಡಿಬಿಡು 
ತ್ತೇನೆ (ಹಗಲಿ- ೬೦). ಅಜಿಗಿಜಿಯಾಗು - ಪುಡಿಪುಡಿಯಾಗು; ಜಜ್ಜಿ 
ಹೋಗು: ಚರಣಾಂಗುಷ್ಮದಿಂ ನಿನ್ಮರದಿನೂಅ ನಟಸಿದಡಜಿಗಿಜಿ 
ಯಾಯ್ತು ತತ್ಯಮಠೆ (ಬಸಪು. ೧೭-೧೭); ಪಿರಿದು ಮೊನೆಗುತ್ತಿನಲಿ ನೆತ್ತರು 
ಸುರಿದುದಡಹೊಯ್ಲಿನಲಿ ಖಂಡದ ಹೊರಳಿ ತಳಿತುದು ಕಾಯನಜಿಗಿಜಿ 
ಯಾಯ್ತು ಲೌಡಿಯಲಿ (ಕುವ್ಯಾಭೀ. ೮-೧೭) ; ಅಡಿಯಿಡಲು ಮದವಾ 
ರಣದ ಕಾಲಡಿಯ ಕುಂಬಳದಂತೆ ರಕ್ಕೆ ಸಗಡಣವಣಜಿಗಿಜಿಯಾಗದಿರದು 
(ತೊರರಾ. ೪-೧೨-೩೧). ([- ಅಜಿಗುಜಿ?] 
ಅಜಿಗುಜೆ, ಅಜಗುಜಿ (ನಾ). ನರಕ (?): ಬ್ರಾಹ್ಮಣರನಳಿದನಜಿಗುಜಿ 
ಗಿಳಿದ (ಬೊಂಕಶಾ. ೧೯೩೮, ಇಂಡಿ. ೫೯-೫೭ ; 936). ಅಜಗುಜಿ : ವಾರ 
ಣಾಸಿಯಲ್‌ ಬ್ರಾಹ್ಮಣರುಂ ಪಸುಗಳ್ಮನಳಿದನಜಗುಜಿಗಿಳಿದಂ (ಎಕ. ೪1, 
ಶಿಕಾರಿ. ೧೫೩-೩೬ ; 1039); ಅಳಿದವನಿದನೆಕ್ಟೋಟಯನಳಿದಂ ತೀರ್ಥಂ 
ಗಳನಿತುನನೋರಂತಳಿದಂ ಪಸುವಂ ಪಾರ್ವರನಳಿದಂ ಮೆಯ್ಯಳಿದನಾತ 
ನಜಗುಜಿಗಿಳಿದ£ಂ] (ಎಕ. ೫1, ದಾವಣ. ೧೩೪-೬೦ ; 11082). [2] 
೨. ಗೆಲ್ಲಲಾಗದ. (ನಾ). 
೩. ವಿಷ್ಣು ; ಕೃಷ್ಣ: ಧರ್ಮರಾಜಂ ರಾಜರಾಜನಲ್ಲಿಗೆ ನಿರ್ವ್ಯಾಜದಿಂ 
ದಿಶಿಜಕುಳ ವಿಜಯಿಯಪ್ಪಜಿತನನೆ ದೂತಕಾರ್ಯಕ್ಯಟ್ಟದೊಡೆ (ಸಂಪಭಾ. 
೯-೨೬ ವ). ೪. ಶಿವ. ೫. [ಜೈನ] ಎರಡನೆಯ ತೀರ್ಥಂಕರ; ಅಜಿತ 
ನಾಥ: ಆ ದಿವಿಜೇಂದ್ರಂಗಾದುದು ಗೀತವಾದ್ಯ ನೃತ್ಯಪ್ರಸಂಗಮಜಿತನ 
ಕೆಲದೊಳ೯ (ಅಜಿಪು. ೫-೮೩). [ಸಂ.] 
ಅಜಿನ (ನಾ). ೧. ಚರ್ಮ. ೨. ಜಿಂಕೆಯ (ಚಿಗರೆಯ) ಚರ್ಮ. 
೩. *ಮತ್ತಿಯ ಮರ” (ಓಸಧಿ. ೨). "ಕೃಷ್ಣಾಜಿನ' ಸರಾ. (ಸಂ.) 


ಹಾಗಾದರೆ ಅವ್ವನಿಗೆ ಅಜಾರಿ ಆಗಿದೆಯೇ ನು? 


ಸೂಚನೆಯನ್ನು ವಿರೋಧಿಸುವುದಕ್ಕಾಗಿ ಚಾ ಫ್ಯಾಮನು ಕಾಯಲೆ |45 $a (ನಾ). (ಜಿಂಕೆಯ) ಚರ್ಮವನ್ನು ಧರಿಸಿದವನು : 


(ಆಜಾರಿ) ಇದ್ದರೂ ಸ್ವತಃ ಪಾರ್ಲನೆಂಟಕ್ಕ ಬಂದು ಭಾಷಣ ಮಾಡಿದನು ; 


ಶಕುನಿಯು “ಯುಧಿಷ್ಠಿರ ಮಹಾರಾಜ! , . , ನಾವು ನಿಮ್ಮ ನ್ನು 


ಅಜಿನಪತ್ರೆ 


ಸೋಲಿಸಿದರೆ ನೀವೂ ಹೀಗೆ ದ್ರೌಷದಿಯೊಡನೆ ಹನ್ನೆರಡು ವರ್ಷ. ಕಾಡಿನಲ್ಲಿ | 
ಅಜಿನಧಾರಿಗಳಾಗಿದ್ದು ಹದಿಮೂರನೆಯ ವರ್ಷ ಅಜ್ಞಾತವಾಸ ಮಾಡ 
ಬೇಕು... ಎಂದನು (ವಚಭಾ. ೧೦೭). (ಸಂ. ಆಜಿನಧಾರಿನ್‌) 
ಅಜಿನಪತ್ರೆ (ನಾ). ಚರ್ಮದ ರೆಕ್ಕೆಯುಳ್ಳದ್ದು ; ಬಾವಲಿ. 
[ಸಂ. ಅಜಿನಪತ್ರಾ (ಅಜಿನ * ಪತ್ರ* -)] 
ಅಜಿನಯೋನಿ (ನಾ). ಜಿಂಕೆ; ಚಿಗರೆ. [ಅಜಿನ* ಯೋನಿ) 
ಅಜಿನಾಂಬರ (ನಾ). ಚರ್ಮವೇ ಬಟ್ಟಿಯಾಗಿ ಉಳ್ಳವನು; ಶಿವ : 
ಪಿಂಗಳಜಟಾಭಾರನಹಿರಾಜನಘದೂರ ಸಮದೇಭಾಸುರಾಜಿನಾಂಬರ ದಿಗಂ 
ಬರ ಶಂಬರಾರಿ ಮದವೈರಿ ಶೂರಿ (ಉದ್ಭದೇ. ೭-೧೩). 
[ಆಜಿನ * ಅಂಬರ] 
ಅಜಿರ (ಗು). ೧. ಚಟುವಟಿಕೆಯುಳ್ಳ ; ಚುರುಕಾದ. (ನಾ). 
೨. ಅಂಗಳ; ಕಳೆ: ಸಂಗರಾಜಿರದೊಳ್‌ ಕೌರವರೆಂಬ ಕಾಕಕುಳಕೆನ್ನೀ 
ಯೊಂದೆ ಬಿಲ್‌ ಸಾಲದೇ (ಸಂಪಭಾ. ೧೨-೧೩೫). ೩. ಇಂದ್ರಿಯ 
ಗೋಚರವಾದ ವಿಷಯ. ೪. ಗಾಳಿ. ೫. ಶರೀರ. ೬. ಕಪ್ಪೆ. 
೭. ಓಂದು ಬಗೆಯ ಇಲಿ. [ಸಂ.] 
ಅಜಿಲ (ನಾ). ೧. ತುಳುನಾಡಿನ ಒಂದು ಅರಸು ಮನೆತನದ ಹೆಸರು: 
ಶ್ರೀ ವೀರತಿಂಮರಾಜವೊಡೆಯರಾದ ಅಜಿಲರು ಯೇನೂರ [ಬೆ]ಟ್ಟಿದಲ್ಲಿ 
ಗುಂಮಟಸ್ವಾಮಿಯ ನೆಲೆಗೊಳಿಸಿ (ಸೌಇಇ. ೪21, ೨೫೨-೬;1604); ಭೈರವ 
ಬಂಗರ ಚೌಟರಜಿಲ ಸಾವಂತರ ಮನೆಮನೆಯಿಂಬೇ, ತುಳುವರ ತಾಯ್ಕನೆ 
ಯುಳಿದರೆ ಕಾಯ್ಕನೆ —ನೀನೆಮ್ಮಯ ಮನೆಯಂಬೇ (ಗಿಳಿವಿಂ. ೩೯). 
೨. ಹೊಲೆಯರ ಜಾತಿಯಲ್ಲಿ ಒಂದು ಒಳಪಂಗಡ: ಎಲ್ಲ ಹೊಲೆ 
ಯರೂ ದಂಬನಜಾತಿಯವರಲ್ಲ. ಅವರಲ್ಲೂ ಸಾಕಷ್ಟು ಒಳಭೀದಗಳುಂಟು. 
ಮಾರಿ, ಮುಂಡಾಲ, ಅಜಿಲ, ಕೊರಗ .. . ಎಂದು ಹಲವಾರು ಒಳ 
ಪಂಗಡಗಳ ಹೊಲೆಯರು ಬೆಂಗೂರಲ್ಲಿ ಇದ್ದಾರೆ (ದಂಬನಾ. ೧೯). [7] 
ಅಜಿವಾನ "ಅಜವಾನ' ನೋ. 
ಅಜಿಹ್ಮ (ಗು). ೧. ವಕ್ರವಲ್ಲದ; ನೇರವಾದ. ೨. ಯಜುಸ್ವಭಾವ 
ವುಳ್ಳ; ಪ್ರಾಮಾಣಿಕ : ಭೂಜಾಂಗವೃತ್ತಿಯಂ ಬಿಸುಟಾ ಜಗದಧಿಪಂಗೆ 
ವೈತ ಸಾವಳಿ ಪರಿವಂದಾ ಜಳಕೆಜಗುವವೋಲ್‌' ನಯಭಾಜನರೆಜಗಿದರ 
ಜಿಂಹ[ಹ್ಮ3ರೆನಿಸಿದ ಸುಹ್ಮರ್‌ (ಶಾ ೦ತಿ ಪು. ೧೦-೧೫೯). (ನಾ). 
೩. ಮಾನು. ೪. ಕಪ್ಪೆ. [ಸಂ.7 
ಅಜಿಹ್ಮಗ (ಗು). ೧. ವಕ್ರವಾಗಿ ಹೋಗದ; ನೇರವಾಗಿ ಹೋಗುವ. 
(ನಾ). ೨. ಬಾಣ. [ಸಂ.1 
ಅಜೀಗರ್ತ (ನಾ). ೧. ಹಾವು. ೨. ಒಬ್ಬ ಖಷಿ; ಶುನಶ್ಶೇಪನ 
ತಂದೆ. (ಸಂ. 
ಅಜೀಜಾತು (ಅ). (ಉಕ) ಪೂರ್ಣವಾಗಿ; ಅನಾಮತ್ತಾಗಿ: ಅರ್ಜಿ 
ಯೊಳಗಿನ ಸಂಗತಿ ಮಾತ್ರ ಅಜೀಬಾತು ಸುಳ್ಳು ಆದ (ಗಂಗಾಸಾ. ೧೩೨). 
[+ ಮರಾ. ಅಜೀಬಾತ್‌, ಅಜೀಬಾದ್‌) 
ಅಜೀರ್ಣ (ಗು). ೧. ಜೀರ್ಣವಾಗದ ; ಅರಗದ. (ನಾ). ೨. ತಿಂದ 
ಆಹಾರ ಅರಗದಿರುವುದು; ಅಗ್ನಿಮಾಂದ್ಯ; ಮಂದ: ಮಕ್ಕಳು 
ಇತಿಮಿತಿಯಿಲ್ಲದೆ ತಿಂದು ಅಜೀರ್ಣಮಾಡಿಕೊಳ್ಳುತ್ತವೆ (ರೂಢಿ). [ಸೆಂ.] 
ಅಜೀರ್ಣಾಂಶ (ನಾ). ಜೀರ್ಣವಾಗದ ಭಾಗ. [ಅಜೀರ್ಣ * ಅಂಶ] 
ಅಜೀರ್ಶಿ (ನಾ). - ಅಜೀರ್ಣ ೨: ಲೋಕದಖಿಳಪ್ರಾಣಿಗಳನುಂಡ 
ಜೀರ್ತಿಯಿಂದೋಕರಿಸಿದನೊ *ಾಲನೆಂಬಿನಂ ಕಣ್ಣೆ ಸೆದುದಾ ಕಳಂ 
(ಜೈ ಮಿಭಾ. ೧೨-೪೫). [Aಂ.] 
ಅಜೀವ (ನಾ). ೧. ಜೀವವಿಲ್ಲದ್ದು ; ನಿರ್ಜೀವ ವಸ್ತು. ೨. ಜೀವವ 
ಲ್ಲದ್ದು; ಜಡ. ೩. [ಚೈನ] ಏಳು ತತ್ತ್ವಗಳಲ್ಲಿ ಎರಡನೆಯದು: 


5 


20 


25 


30 


35 


45 


ನಾ ನಾ ನಾ 


ಗಿರ೬ 


ಅಜ್ಜ 


ಆ ತತ್ತ್ವಮುಂ ಜೀವಾಜೀವಾಸ್ರವಬಂಧಸಂನರ ನಿರ್ಜರಾಮೋ ಕ್ಷ 
ಭೇದದಿಂ ಸಪ್ತವಿಧಂ (ಆದಿಪು. ೧೦-೬೧ ವ); ತೋರ್ಪಿನಂ ಜೀವಮಜೀನ 
ಮೆಂಬಖಿಲವಸ್ತು ಗಳುಂ (ಪಂರಾಮಾ. ೧೬-೬೮). [ಸಂ.] 
ಅಜೀವತತ್ತ್ವ (ನಾ). [ಜೈನ] - ಅಜೀವ ೩: ಚೇತನಾರಹಿತಮಜೀನ 
ತತ್ತ್ವಂ ಅದು ಗತಿಸ್ಥಿತ್ಯವಗಾಹ ಶರೀರಾದಿ ವರ್ತನಾಹೇತು ಧರ್ಮಾ 
ಧರ್ಮಾಕಾಶ ಫುದ್ಧಲಕಾಲಭೇದದಿಂ ಪಂಚವಿಧಂ (ಆದಿಪು. ೧೦-೬೧ ವ). 
[ ಅಜೀವ + ತತ್ತ್ವ] 
ಅಜೀವರತ್ನ (ನಾ). ೧. ನಿರ್ಜೀವ ವಸ್ತುಗಳಲ್ಲಿ ಶ್ರೇಷ್ಠವಾದದ್ದು. 
೨. [ಜೈನ] ಚಕ್ರವರ್ತಿಗಳಿಗೆ ಸಹಜವಾಗಿ ಒದಗುವ ೧೪ ಶ್ರೇಷ್ಠ 
ವಸ್ತುಗಳೊಳಗೆ ಚಕ್ರರತ್ನ, ದಂಡರತ್ನ್ನ ಮೊದಲಾದ ನಿರ್ಜೀವ 
ವಸ್ತುಗಳಲ್ಲಿ ಒಂದು : ಇಂತು ಜೀವಾಜೀವರತ್ನಂ ಬೇಜಕಿವೇಟಕಿ ಸಹಸ್ರ 
ಯಕ್ಷರಕ್ಷಿತಂಗಳಪ್ಪುವು (ಆದಿಪು. ೧೧-೩ ವ). "ಜೀವರತ್ನ? ಪರಾ. 
[ಅಜೀವ ರತ್ನ] 
ಅಜುಗಿಜೆ “ಅಜಿಗಿಜಿ' ನೋ. 
ಅಜುರ, ಅಜರ, (ನಾ). ನೀಲಿಗಿಡ. ಅಜರ (8). 
[?. / ತಮಿ, ಅಪಿರಿ, ಅವುರಿ; ಮಲ, ಅಮರಿ, ಅವರಿ; ತೆಲು, 
ಆನಿಂ] 
ಅಜುರನೀಲಿ, ಅಜರನುಲಿ (ನಾ). ಕುರುಚಲು ಪೊದೆಯಾಗಿ ಬೆಳೆ 
ಯುವ ಒಂದು ಬಗೆಯ ನೀಲಿಗಿಡ. ಅಜರನುಲಿ (4). 
[ಅಜುರ + ನೀಲಿ] 
ಅಜೆ (ನಾ). ೧. ಆಡು; ಹೆಣ್ಣುಮೇಕೆ : ಸತ್ತು ಫೊಕ್ತುಡಜಿಯೊಳ್‌ ಜೀವಂ 
(ಯಶೋಚ. ೩-೫೪). ೨. ಮಾಯೆ : ಮಾನವನಜೆಯ ವಶನಹ ಯುವತಿ 
ಯರ ಮಣ*ದಜಕಿದು ಮುಟ್ಟದರೆ (ನಿಭಾಗ. ೧೧-೧೪-೧೯) ; ನಿಜದೊಳು 
ಸದಸತ್ತಾಗಿಹ ಶಕ್ತಿ ಅಜೆಯೆನಿಸುವುದದು ಮಾಯಾಶಕ್ತಿ (ಪರಗೀ. ೧-೩). 
೩. ಭೂಮಿ (?) : ಧೂಮಕೇತುವುದಯಿಸೆ ಬೆಳಸಿಲ್ಲಜೆಯುಂ ರುಜೆಯಿಂ 
ನವೆಗುಂ ಪ್ರಜೆಯೆಂದಜಕಿ (ಆಟ್ಟಿಮ. ಪರಿ. ೩-೯). [ಸಂ. ಅಜಾ] 
ಅಜೇಯ (ಗು). ಗೆಲ್ಲಲಾಗದ; ಸೋಲಿಸಲಾಗದ : ಅಜೀಯಂ 
ಪೋಲ್ಕುಮಾ ಮತ್ತಗಜಂ ವಾರಿಜನಾಭನಂ (ಕನಿರಾ. ೨-೧೩೨). [ಸಂ.] 
ಅಜ್ಜ, (ನಾ). ೧. ಎಕ್ಕದ ಅಥವಾ ಹಾಲೆಯ ಕಾಯಿಯ ಒಳಗಣ 
ಹಗುರವಾದ ಎಳೆ (8). ೨. ಜೇಡರ ಹುಳುವಿನ ಬಲೆಯ ನಡುವಣ 
ಭಾಗ (ಉಕ). (1. / ತಮಿ. ಅಚ್ಚಮ್‌ - ತೆಳುವು, ಅಜ್ಕ್ಮ ಇ ಅಲ್ಪ] 
ಅಜ್ಜ ಅಜ್ಜು (ನಾ). ೧. ತಂದೆಯ ಅಥವಾ ತಾಯಿಯ ತಂದೆ; 
ತಾತ: ತಾಯ್‌ ತಂದೆಯಜ್ಜರ್ಕಳ ಮನೆಯಿಂದಂ ಪೂಸಲುಮುಡಲುಂ 
ತುಡಲುಂ ಪೂವುಂ ತಂಬುಲಮುಂ ತಿಂಬಡಂಗಳುಂ ಬಂದುವು (ವಡ್ಡಾರಾ. 
೧೧೬-೧೯) ; ತನಯಂ ತಾಯ್‌ ತಂದೆ ತಮ್ಮಂ ಕೆಳೆಯನಳಿಯನಾಳ್ವಜ್ಞ 
ನೆಮ್ಮಜ್ಜನಿಷ್ಟ್ರಾಂಗನೆಯೆಂದು (ಆದಿಪು. ೩-೫೫); ಪಡುವಂ ಶಕ್ತಿವಿಹೀನ . 
ನಂಧ ಬಧಿರಂ ಕೇಳಜ್ಜನೀ ಬಾಗಿಲೊಳ್‌ (ಕಾವ್ಯಾವ. ೬೧೬) ; ಪಜ್ವಳಿಸಿತು 
ಪಾತಾಳಲೋಕದೆ ನಿಮ್ಮಜ್ಜನೈಸಿರಿಯು ಕೇನಲವೆ (ಮೋಹತ. ೩೦-೧೫) ; 
ಅಜ್ಜಗೆ ಮೊಮ್ಮಗ ಆಕಳಿಕೆ ಕಲಿಸಿದನಂತೆ (ಗಾದೆ); ಅಜ್ಜಾ ಮದುನೆ 
ಎಂದರೆ, ಎನಗೋ ಎಂದ (ಗಾದೆ). ೨. ಹಿರಿಯವನು; ವೃದ್ಧ : 
“ ಅಜ್ಜಂ ಪಿರಿಯನೊಳೆಸೆಗುಂ?' (ಕರ್ಣಾನಿ. ೪೮); ತನಗೆ ಸವನಪ್ಪವಂ 
ಪೊಣರ್ದನೆ ಕಾದುವುದಜ್ಜನಪ್ಪನಂಗೆಅಗುವುದು (ಕಬ್ಬಿ ಕಾ. ೨೨೯). 
೩. ಅಂತಃಪುರದವರ ರಕ್ಷಣೆಗಾಗಿ ನಿಯುಕ್ತನಾಗಿರುವ ವ್ಹ ದ್ಧ; 
“ಸಾವಾಸಿ”: “ಅಜ್ಜಂ ಸಾಫಾಸಿ (ಪೊಸವಾಸಿ) ” (ಶಮದ. ಪರಿ. ೨); 
ಕ್ಷಮಿಯಿಪುದೆಂದೆರೆದರಜ್ಜರೆಂ ಗುಜ್ಜರುಮಂ (ಅಜಿಪು. ೬-೧೦೯); ಸೆಜ್ಜೆ 
ವಳ್ಳನಜ್ಜಂ. ಬೆಜ್ಜಂ ಅಡವಳನೆಂದಿಂಶಿವರಂ ಕಡಂಗಿ ಬಿಡೆ ಜಡಿಯದಿರ್ಕೆ 


ಅಜ್ಜಗ ಗಿರಿಲೆ 
ನಯಮಜವರಸಂ (ಕಾವ್ಯಾವ. ೩೨೬); ಮಜ್ಜನವಾಳರ ಮಣಿಹಗಾಜರ |. 
ಚಿಲುಬೆಜ್ಜರ ಬೆಸದಾಳುಗಳ ಅಜ್ಜರ ಕೇರಿಕೇರಿಗಳಿಂದಾ ಪುರಿ ಪಜ್ಜಳಿಸುತ 
ಮೇಆತಿದಿಹುದು (ಕುರಾಸಾಂ. ೪-೧೧೫). ೪. ಬ್ರಹ್ಮ: ಏನ ಹೇಳಲಿ, 
ಮದನ, ಅಜ್ಜನ ಮಾಟಗಾರಿಕೆ ಎಂಥದೊ ! ಚೆಲುವರೂಪಿನ ತಿರುಳಬಲ್ಲೀ 
ಕಣ್ಣಿಗೂ ಬೆರಗಾದುದೊ! (ಅಹಲೈ. ೨೨). ಓ ಪಿತಾಮಹ ಹೋ. 
೫. ಹಿರಿಯರ ಹೆಸರಿನ ಕೊನೆಗೆ ಗೌರವಾರ್ಥವಾಗಿ ಸೇರುವ 
ಮಾತು. ಉದಾ ಚೆನ್ನಜ್ಜ, ರಾಮಜ್ಜ ಇತ್ಯಾದಿ. ಅಜ್ಜು ೩: 
* ಅಜ್ಜೆಂದು ಸಾವಾಸಿ (ಸವಾಸಿ) ? (ಶಮದ. ಕಿ. ೩೨೩-೮೦) ; “ ಅಜ್ಜೆಂದು 
ಪೊಸವಾಸಿ (ಸಾವಾಸಿ) ? (ಶಮನದ. ನ. ೨೪೩-೨). "ಪಜ್ಜ', "ಮುತ್ತಜ್ಜ' | 
ಪರಾ. ೪. ಒಬ್ಬಾತನ ಹೆಸರು: ಅವಂಗೆ ಮಗನಜ್ಞನ್ಜಿ ಗನೃ ಸಂಗಿ 
ನಾಗಾಜರ್ಜ್ಹನಂ (ಎಇ. 200೪11, ೭೧-೧೨ ; 1114). 

(ಪ್ರಾ. ಅಜ್ಜ (ಆ ಸಂ. ಆರ್ಯ). 1 ತಮಿ. ಮಲ. ಅಚ್ಛನ್‌-! | 
ತಂದೆ; ತುಳು. ಕೊಡ. ಅಜ್ಜೆ - ತಾತ; ಕೋಲಾ, ಅಜಯನ್‌ ಎ ವೃದ್ಧ ; 
ಕುರುಖ್‌. ಅಜ್ಜೊ, ಅಜ್ಜೊಸ್‌ - ಮುತ್ತಜ್ಜ] 

ಅಜ್ಜಗ (ನಾ). ಒಬ್ಬಾತನ ಹೆಸರು, "ಅಜ ಓಗಗವುಂಡ' ಪರಾ. 
[x ಅಜ್ಜ್ಯ] 
ಅಜ್ಜಗಗವುಂಡ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಅಜ್ಜಗಗವುಣ್ಣ | 
XXX ಅಕ್ಕಜುಪಲ್ಲಿಯ ರಾಜ್ಜಯಜ್ಯವ3ನೂರೆಂಟೈದುವು (ಎಕ. 2೮, 
ತುಮಕೂ. ೧೫-೧ ; ?). [ಅಜ್ವಗ + ಗವುಂಡ («ಆ ಗಾಮುಂಡ)] 
ಅಜ್ಜಗಳ್ಳೆ (ನಾ). ತಂತ್ರಗಾರನಾದ ಕಳ್ಳ (ಉಕ. 8). 
[ಅಜ್ಜ (ವ ಸಂ. ಆದ್ಯ?) * ಕಳ್ಳ] 
ಅಜ್ಜಗಾಪು (ನಾ). ನಂಬಿಕೆಗೆ ಪಾತ್ರರಾದ ವೃದ್ಧರ ಕಾವಲು: | 
ಚತುರುದಭಿಮೇಖಲಾಲಂಕೃತ ವಸುಧಾದೇವಿಗಜ್ಜಗಾಪಿನವರ್‌ ದಿಕ್ಪತಿ 
ಗಳೆನೆ (ಸಂರಾಮಾ. ೨-೩೯) ; ಮುನಿವನಿತೆಯರ್ಗಜ್ಜಗಾಪೆನಿಪ್ಪುವು... 
ಜಂಬುಕಂಗಳ್‌ (ಜಗವಿ. ೧೬-೫೭). "ಅಜ್ಞ್ಯ ೩.' ಪರಾ. 
[ಅಜ್ಜ * ಕಾಪು] 
ಅಜ್ಜಗಾವಲು (ನಾ). ವಿಶೇಷವಾದ ಕಾವಲು : ಶಿವಾಜಿಯು ಎಲ್ಲಿ 
ಗಾದರೂ ಹೋಗುವದಾದರೆ ಆತನ ಬೆನ್ನಮೇಲೆ ಅಜ್ಜಗಾವಲಿಡಬೇಕು 
ಎಂದು ಅಪ್ಪಣೆ ಮಾಡಿದನು (ಛತ್ರಪ. ೧೪೪); ಮೆರವಣಿಗೆಯ ಸಮಯ 
ದಲ್ಲಿ ಕಂಡ ಗಂಡನ ಆಚರಣೆಯನ್ನು ವಸುಮತಿ ಲಘುವಾಗಿ ಕಾಣಲಿಲ್ಲ. 
ಅವನನ್ನು ಅಜ್ಜಗಾವಲು ಕಾಯುವ ನಿರ್ಧಾರ ಅಂದೇ ಅವಳಿಗೆ ಮೂಡಿ 
ಬಿಟ್ಟಿತ್ತು (ಮಣ್ಣಿಮ. ೧೫). "ಅಜ್ಜ ಗಾಪು' ಪರಾ. [ಅಜ್ಜ್ಯ* ಕಾವಲು] 
ಅಜ್ಜಗಿತ್ತಿ (ನಾ). ಹಿರಿಯ ಹೆಂಗಸು; ವಯಸ್ಸಾದವಳು : ಸಜ್ಜೆವನೆ 
ಯೊಳಗೆ ಮಣಿಮಯಮಾದ ಪರಿಯಂಕಕಜ್ಜಗಿತ್ತಿಯರು ಪಾಳಿಕೆಗೈದು 
ಮಾಣ್ಯಂಗಳ ಜ್ಯೋತಿಗಳನಿಟ್ಟು (ಚೋರಬ. ೨-೧೮). [ಅಜ್ಞ್ಯ + ಇಗಿತ್ತಿ] |35 
ಅಜ್ಜಗೆ “ಅಜ್ಜುಗೆ' ನೋ. 
ಅಜ್ಜಡಿ (ನಾ). ಒಂದು ಊರಿನ ಹೆಸರು: ಆ ಪರಮೇಶ್ವರಿಯಜ್ಜಡಿಯ 
ನಾಳುತ್ತಮಿರೆ... ಸಹದೇವನಜ್ಜಡಿಯ ಗಾಮುಂಡಿಂಗೆ ಸು 
| 


10 


15 


25 


30 


ನಾದಂದು (ಸೌಇಇ. 27111, ೧೨೪-೯ ; 1019). [2] 

ಅಜ್ಜನ ಪಟ್ಟೆ (ನಾ). ಒಂದು ಬಗೆಯ ಮರ: ಅಜ್ಜನ ಪಟ್ಟಿ(ಖರ್ವತ) | ೪ 
EEL ಬೆಳೆಯುವುದು. ಕಟ್ಟಿಗೆ ಮಿದು. ಕೆಲಸಕ್ಕೆ ಬಾರದು 
(ಕಭಾಗೆ. ೩೫). [ಅಜ್ಜ್ಯ?-* ಪಟ್ಟಿ,] 

ಅಜ್ಜಪಜ್ಜ,ಅಜ್ಜನಿಜ್ಜ, ಅಜ್ಜಹಜ್ಜ (ನಾ). ಅಜ್ಜ ಮತ್ತು ಮುತ್ತಜ್ಜ; 
ತಾತ ಮತ್ತು. ಮುತ್ತಾ ತ; ಪೂರ್ವಿಕ (ರು): ಜಿತಾತ್ಮರ್‌ ಪ್ರಭುಗ 
ಳಧಿಕಪುಣ್ಯ ರ್‌ ಮುನ್ನೆ ಜ್‌ ಮಜ್ಜ ಪಜ್ಜರ್‌: (ಶಾಂತಿಪು. ಬ $ಾ ಕಾಳಾ | 45 
ಭೀಳನಕ್ಟ್ರಾಂತಮಂ "ಡಲ್‌ ಪುಗದರೊಳರೆ ಪೇಟ್‌ ನಿಮ್ಮಜ್ಜಪಜ್ಜರ್ಕ 


ಅಜ್ಜಿಗೆ 


ಳಾರುಂ (ಅಜಿಪು. ೧೦-೨೦) ; ತನಗಜ್ಜಪಜ್ಜರಿಂ ಪಡೆದ ನೆಲಂ ದಲ್‌ (ಎಕ: 
ಅಜ್ಜಪಿಜ್ಜ: (ಕರಾ). ಅರಸನ 
ಅಜ್ಜನಿಜ್ಜಂದಿರ ಕಾಲದಿಂದಲೂ ಬಂದ ಕತ್ತಿ (ಈಕಥೆ.೫-೪). ಅಜ್ಜಹಜ್ಜ: 
ಮ್ಮಜ್ಜಹಜ್ಜರು ಮಾಡಿಸಿದ ಧರ್ಮಂಗಳಿವಂ ಸಮುದ್ಭರಿಸಿದೊಡೆ 
ಯಾವುದು ದೋಷಂ (ಪಸಾರ. ೯೫೫-೧೫). "ಪಜ್ಜ' ಪರಾ. 
[ಅಜ್ಜ * ಪಜ್ಞ,] 
; ಅಜ್ಜಸಾಲು (ನಾ). (ದಕ) ಆಸ್ತಿಯನ್ನು ಮಕ್ಕಳು ವಿಭಾಗ ಮಾಡಿ 
ಕೊಳ್ಳುವಾಗ ತಂದೆತಾಯಿಗಳಿಗೆ ಬಿಡುವ ಪಾಲು. 
[ಅಜ್ಜ್ಯ + ಪಾಲ್ಕು] 
ಅಜ್ಜಪಿಜ್ಜ "ಅಜ್ಜಪಜ್ಜ' ನೋ. 
ಅಜ್ಜ *ಮಂತು (ನಾ). ವೃ ದ್ದ ಮಂತ್ರಿ: ಸುಮಿತ್ರಾತ್ಮಜಂ ಸುಮತಿಯಂ - 
“ಎಲೆ ಅಜ್ಜಮಂತು ba - ತೋರ್ಪ ಕಾರೊಡಲ ಬಲ್ವೆಟ್ಟಿಂ 
ಏನೆಂದು ಪೇಟಯರ್‌ * ಎಂಬುದುಂ p(t. ೭೩-೨೪). 
[ಅಜ್ಜ್ಯ * ಮಂತ್ಯು] ` ` 
ಅಜ್ಜನ£ವೊ;ಡೆಯ (ನಾ). ಹಿರಿಯ ಒಡೆಯ,-- ಮುಖಂಡ (?): 
ಲಜ್ಜೆಹೋಯಿತು ನಿನ್ನ ದೇಶಾಂತರ ನಮಗಾಯ್ತೆಂದು ಅಜ್ಜನ[ವೊಡೆ 
ಯರು ನೊಂದು ನುಡಿದು (ಬಿಜ್ಜರಾ, ೧೧-೩೨). [ಅಜ್ಜ್ಯ * ಒಡೆಯ] 
ಅಜ್ಜವಾನ "ಅಜವಾನ? ನೋ. 
ಅಜ ನ್ನ ಹಜ್ಚ "ಅಜ್ಜ ಪಜ್ಜ ನೋ. 
0| ಅಜ್ಜಿ (ನಾ). ೧. “ತಂಡೆಯ ಅಥವಾ ತಾಯಿಯ ತಾಯಿ: ತಮ್ಮಜ್ಜಿ 
ಯಪ್ಪ ವೀರಮತಿ ಮಹಾದೇವಿ (ವಡ್ಡಾರಾ. ೧೧೭-೩೦); ಮಗಳಕ್ಕಂ ತಂಗೆ 
ತಾಯ್‌ ನಾದಿನಿ ಸೊಸೆ ಮದವಳ್ಳಜ್ಜಿ ಮುತ್ತಬ್ಬೆ ಮತ್ತತ್ತಿಗೆ ಕೂಸಿತ್ತತ್ತೆ 
ಯೆಂಬೀ ಮೊಜಕಿಯ ವನಿತೆಯರ್‌ (ಶಾಂತಿಪು, ೬-೮೭) ; ಬೂತಯ್ಯಂಗ 
ಳಬ್ಬೆ ಮಾರಸಿಂಘದೇವಂಗಳಜ್ಜಿ (ಎಇ. IV, ೩೫೩-೧೮; 975); ಅಜ್ಜಿ ನೂತ 
ದ್ಹೆಲ್ಲಾ ಅಜ್ಜನ ಉಡಿದಾರಕ್ಕೆ ಸರಿ (ಗಾಜಿ). ೨. ಹಿರಿಯ ಹೆಂಗಸು; 
ಮುದುಕಿ: ಅಜ್ಜಿ ನಿಮ್ಮ ಊರು ಯಾವುದು? ನಿಮ್ಮ ಜೊತೆಗೆ ಯಾರೂ 
ಬಂದಿಲ್ಲವೆ? (ರೂಢಿ). ೩. (ಕಾವಲಿನ) ಮುದುಕಿ: ನಿರ್ಜರಹಿತ ಕಂತು 
ಸುತ ಕೊಂಡು ಬಂದನು ಕಜ್ಜಾಯ ತುಪ್ಪ ಸಕ್ಕರೆಯ ಕೊಜ್ಜೆಯರಿಗೆ 
ಮೆಲ್ಲಿಸುತೆ ಮಿಕ್ಕುದ ಬಾಗಿಲಜ್ಜಿಯರಿಗೆ ತುತ್ತಿಸಿದ (ಮೋಹತ. ೧೮-೧೯). 
೪. ಜೈನ ಸಂನ್ಯಾಸಿನಿ; ಕಂತಿ: ಚೈತ್ಯಾಲಯದಲಿರ್ಪ ರಿಶಿಯರಜ್ಜಿಯ 
ರಾಹಾರದಾನಕ್ಕೆ (we. XIX, ೨೭೩-೩೬ ; 1054); ನಿಕ್ರಮಪುರದ ಶ್ರೀ 
ಗೊಣದಬೆಡಂಗಿ ಜಿನಾಲಯದ ರಿಷಿಯರಜ್ಜಿಯರಾಹಾರದಾನಕ್ಕೆ (ಸೌಇಇ. 
: 1085) ; ಯೋಗಿಗಳಜ್ಜಿಗಳರಸಿಯರಾ ನಾಲ್ಕು ಬಾಗಿ 
ಲೊಳ್‌ ನಿಂದು ಕೈಮುಗಿದು (ಭರಚ. ೧೬-೬೭). "ಅಜ್ಜಿಕೆ' ಪರಾ. 
೫. ಹಿರಿಯ ಹೆಂಗಸಿನ ಹೆಸರಿನ ಮುಂದೆ ಗೌರವಕ್ಕಾಗಿ ಸೇರಿಸುವ 
ಮಾತು: ಉದಾ-- ಗೌರಜ್ಜಿ, ರಂಗಜ್ಜಿ ಇತ್ಯಾದಿ. 
[ಅಜ್ಜ + ಇಇ) 
ಅಜ್ಜಿ ಕಥೆ (ನಾ). ೧. ಅಜ್ಜಿ ಹೇಳುವ ಕಥೆ. ೨. ಈಗಿನ ಕಾಲದವರಿಗೆ 
ಒಪ್ಪಿಗೆಯಾಗದ, ಉಪಯೋಗವಿಲ್ಲದ ಕಥೆ. [ಅಜ್ಜಿ ಕಥೆ] 
ಅಜ್ಜಿ ೪ (ನಾ). ೧. ಜೈನ ಸಂನ್ಯಾಸಿನಿ : ಮೂಲುಲಕ್ಕೆಯುಮಿರ್ಪತ್ತು 
ಸಾಸಿರ್ವರಚ್ಚಿಕೆಯರುಂ (ಅಜಿಪು. ೮-೨೫ ವ) ; ಆ ಮಹಿಪನರಸಿ ಸುಪ್ರಭೆ 
. ಅಭಯಮತಿಗಳೆಂಬಜ್ಜಿಕೆಯರಿಂದ ದೀ ಕ್ಷೈಗೊಳಲು (ಸಮ್ಯಕ್‌. 
೭-೬೪). ೨. ಪೂಜೈ; ಗೌರವಾರ್ಹಳು : ಅಜ್ಜಿಕೆಗಳಿಗಾಕೆ ನಮಿಸಿದಳ 
ವರು ನೀನಜ್ಜಿಕೆಯಲ್ಲಿ ಬಾರೆನುತ . . . ಮೈದಡವಿ ಮನ್ನಿಸಲು (ಭರಚ, 
[ಸಂ. ಆರ್ಯಿಕಾ] 
ಅಜ್ಜಿಗೆ (ನಾ). ಒಬ್ಬಾತನ ಹೆಸರು: ಅನಂಗೆ ಮಗನಜ್ಞನಜ್ಜಿಗನೃಪಂಗೆ 


೪11, ಶಿಕಾರಿ. ೧೯೭-೩೩; 1192). 


21-11, ೧೭೯-೬ 


೫೯-೨೭). 


ಅಜ್ಜಿ ಗಟ್ಟು 


ನಾಗಾರ್ಜುನಂ ರವಿಪ್ರತಿಮನಾತಂಗೆ ನೆಗಳ್ದಿನ್ದನಿನ್ನಂಗೆ (ಎಇ. 2೧೮711, | 
೭೧-೧೨ ; 1114). [ಜ್ಯ ಇಗ] 
ಅಜ್ಜಿ ಗಟ್ಟು (ಕ್ರಿ). (ಕರಾ) (ಮೈಯ ಚರ್ಮ) ಸುಕ್ಕುಗಟ್ಟು. 
[ಅಜ್ಜಿ ಚ ಕಟ್ಟು] 
ಅಜ್ಜಿ ಗಡ್ಡೆ (ನಾ). ಮಜ್ಜಿಗೆ ಗೆಡ್ಡೆ (ಕಿ). [ಅಜ್ಜಿ * ಗಡ್ಡೆ] 5 
ಅಜ್ಜಿಗಿಜ್ಜಿ (ನಾ). - ಅಜ್ಜಿ ಬಜ್ಜಿ. [- ಅಜಿಗಿಜಿ?) 
ಅಜ್ಜಿ ಗೆ "ಅಜ್ಜು ಗೆ' ನೋ. 
ಅಬಿ ಪ 3 ಪುರಾಣ (ನಾ). = ಅಜಿ ಕಥೆ: “ನಿನ್ನ ಕಂತೆ ಅಜ್ಜಿ ಪುರಾಣ ನನಗೆ ; 
ಬೇಕಿಲ್ಲ. ಆದೆಲ್ಲಾ ಕನಸು” (ಸಂಸ ೭೬). [ಅಜ್ಜಿ * ಪುರಾಣ) | 
ಅಜ್ಜಿ ಬಜ್ಜಿ (ನಾ). ಮೆತ್ತಗಾಗಿರುವುದು; ಜಜ್ಜಿ ಹೋಗಿರುವುದು : | 
ಮಣಿಗೆ. ರೇಗಿ ಹೋಗಿ, "ಈವತ್ತು ಶನಿವಾರ ಆತ ತಿರುಗಿ ಹೇಳಿದೆ, 
ನಿನ್ನನ್ನ ತುಳಿದು ಅಜ್ಜಿ ಬಜ್ಜಿ ಮಾಡಿ ಕರುಳು ಕಿತ್ತುಹಾಕಿಬಿಡ್ತೀನಿ ನೋಡು? 
ಎಂದು ಬೆದರಿಸಿದ (ಡ್‌ ಮಿಸ್ಲೇ. ೨೦೯). [~ ಅಜಿಗಿಜಿ?] 
ಅಜ್ಜು, "ಅಟ್ಟು' ನೋ. | 
ಅಜ್ಜು "ಅಜ್ಜ ನೋ. | 
ಜ್ಞು (ನಾ). ರಹಸ್ಯ; ಗುಟ್ಟು (?) : ಕಜ್ಜಳಕಂಗಳ ಕಾಮಿನಿಗೆ 
ವಂದಜ್ಜು ತಿಳಿಸಿಕೊಡುವೆ ನೀ ಮುಖಅಬ್ದಕೆ ಬಂದೊದಗು ಉಜ್ಜನೀ 
ಮಹಕಾಳೀ (ಶ್ರೀಕೃಪಾ. ೭೦೫). [?) 
ಅಜ್ಜುಕೆ (ನಾ). ಗಣಿಕೆ. ಐ ಈ ಶಬ್ದ ಸಂಸ್ಕೃತ ನಾಟಕಗಳಲ್ಲಿ 
ಪ್ರಯೋಗವಾಗುತ್ತದೆ. [ಸಂ. ಅಜ್ಜಾಕಾ] 
ಅಜ್ಜುಗ "ಅಜ್ಜುಗೆ' ನೋ. 
ಅಜ್ಜುಗುಜ್ಜು (ನಾ). ಬಹಳ ಮೆತ್ತಗಿರುವುದು ; ಶಿಥಿಲವಾಗಿರುವಿಕೆ. 
ಅಜ್ಜುಗುಜ್ಜು ಮುದುಕ - ತುಂಬ ಶಿಥಿಲವಾಗಿರುವ ಮುದುಕ; 
ಹಣ್ಣು ಹಣ್ಣು ಮುದುಕ (8). ಅಜ್ಜುಗುಜ್ಜು ಪ್ರಾಯ - ಶರೀರವು 
ಗಳಿತವಾಗಿರುವ ವಯಸ್ಸು ; ಮ್ಳ ಬಿಗಿತಪ್ಪಿ ಶಕ್ತಿ ಕುಗ್ಗುವ 
ವಯಸ್ಸು (ಕಿ). [~ ಅಜಿಗಿಜಿ?) 
ಅಜ್ಜುಗೆ, ಅಜ್ಜಗೈೆ, ಅಜ್ಜಿಗೆ, ಅಜ್ಜುಗ (ನಾ). ೧. ಇರವಂತಿ : | 
ಗುಂಜೆ ನುಗ್ಗೆಯಜ್ಞ್ಜುಗೆಯೆಂಬಿಂತಿವಜಕಿಂದವರ್ಕೆ ಬೇವಿನ ತೊವರಂ | 
ತೆಗಪಿದೊಡೆ ಕೈಪೆಗೆಟ್ಟಿನಿದಕ್ಕುಂ (ಲೋಕೋಪ. ೮-೨೫). ಅಬ್ಬೆ: 
೧. “ ಅಜ್ವಗೆಯೆಂದಿರವಂತಿಗೆ? (ಕಶಸಾ. ೯-೧೮೩) ; ಸೂರಣಂ ಶುಂಠಿ |30 
ಯಜ್ಞಗೆ... ಈ ಪೇಟ ಮರ್ದುಗಳಂ (ಲೋಕೋಪ. ೯-೨೪೦) ; ಸಜ್ಜು 
ಕದ ಚಳಿಕಿಗೆಯನಜ್ಜಗೆಯ ಪಜ್ಜಳಿಪ ಬಜ್ಜರದ ಬಾಪುರಿಯ (ರಾಜಶೇ. 
೧೦-೫೭ ರ). ೨. ಮರುಗ: “ಸಮಾರಣಃ ಮರುವಳಃ . .. ಜಂಬೀರಃ ಈ 
೫ ಅಜ್ಜಗೆ [ಪಾಠಾಂ. ಕಿ. ಅಜ್ಜಿಗೆ] ಕೆಲಂಬರು ಮರುಗವೆಂಬರು? (ನಾಚಿರಾ. 
೧೦೯); ಪಾತ್ರದಜ್ಜಗೆ ಗಣುಕೆ ತೊಳಸಿಯಂಕೋಲೆ (ವೀಕೈಪು. ೭-೧೦-೩೫). 
ಅಜ್ಜಿಗೆ: ೧. “ಅಚ್ಚಿಗೆಯುನಿ£ ಮಿ] ರವಂತಿಯೊಳು * (ಶಬ್ದಮಂ. ೨೮). 
ಅಜ್ಜುಗ: ೧. “ಅಜ್ಜುಗವೆಂದಿರವಂತಿಗೆ? (ಕನಿಕಂ. ೭೪) [?] 
ಅಜ್ಜುನರಾಹ (ನಾ). ಒಬ್ಬನ ಹೆಸರು: ಅಜ್ಜಾನರಾಹನಾಳಕೆಯೊಳೆ 
ವೆಳೆಂಗಳೊವರ ಚಬ್ಬಿಸೆಟ್ಟಯ ತಮ್ಮ ಮಣಿಯಮಸೆಟ್ಟ ತುಜುಗೊಳೆ 
ತುಜುವನಿಕ್ಕಿಸಿ ಸತ್ತು ಸಗ್ಗಕ್ಕೆ ಸನ್ನಂ (ಎಕ. 3%, ದೊಡ್ಡ ಬ. ೧೦-೧ ; 
920). [ಅಜ್ಜುನ್ಯ (ಆ ಅರ್ಜುನ) * ರಾಹ?] 
ಅಜ್ಜೆ ಅಕೆ (ನಾ). ಬಂಧನ (?) : ಕೆಜಿಯಂ ಕಟ್ಟಿಸು ಬಾವಿಯಂ ಸವಸು 
ದೇವಾಗಾರಮಂ ಮಾಡಿಸಜ್ಜೆಜ* ಯೊಳ್‌ ಸಿಲ್ಕಿ ದನಾಥರಂ ಬಿಡಿಸು (ಸೌಇಇ. 
Iv, ೬೭-೪೪; 1360). (ಆ ಜಾಸ್‌ ಸೆಜಕ್ಕಿ] 
ಅಜ್ಜಟೆ, ಅಂರುಟಿ (ನಾ). ಕಿರುನೆಲ್ಲಿ; “ನೆಲನೆಲ್ಲಿಯ ಗಿಡ [45 
[ಗಂಗಾನು ೫). ಅಂರುಟೆ (8). (ಸಂ. ಅಜ್ಜ್ಜಟಾ] | 


10 


15 


20 


25 


40 


೧೦೯ 


ಅಜ್ಞತನ (ನಾ). - ಅಜ್ಞ ತ್ರ: 


ಅಜ್ಞಾನ (ನಾ). ೧. ಅರಿವಿಲ್ಲದಿರುವಿಕೆ; 


SE SEES EEE NEE LEE 


ಅಜ್ಜೇಯನಾದಿ 


ಅಜ್ಜಾ ಣಗವುಂಡ (ನಾ). ಒಬ್ಬಾತನ ಹೆಸರು: ತೊಲಗದ ಗಣ್ಣರೆ 


ಅಜ್ಞ್ಯಾಣಗವುಣ್ಣನ ಮ ಕೃಳ್ತಮ್ಮುತ್ತ ಐಯ್ವರು (ಎಕ. 1೪, ಹೆಗ್ಗಡ. 


೧೦೪-೭; 1097). [ಅಜ್ಜಾ ಣ್ಯ * ಗವುಂಡ (ಆ ಗಾಮುಂಡ)] 


ಅಜ್ಜ (ಗು). ೧. ಏನೂ ತಿಳಯೆದ ; ಅರಿಯದ ; ಅರಿವಿಲ್ಲದ. (ನಾ). 


3 ತಿಳಿವಳಿಕೆ ಇಲ್ಲದವನು; ದಡ್ಡ : ಕವಿತಾಪ್ರೌಢನೆ ಸೋಲ್ವವೋಲ್‌ 

ಳ್ಳ ತಿಯೊಳಜ್ಜಂ ಸೋಲ್ವನೇ (ಜಗವಿ. ಜಾ ಹುಲುಸರವಿ ಹಾನಹುದು 

ಹುತ್ತಿನ ತಲೆಯಲಿರಲಜ್ಞರಿಗೆ (ಕುವ್ಯಾಉ. ೧೦-೨೪) ; ಅಜ್ಞನ ಬುದ್ಧಿ 

ಮೊಗ್ಗಿನ ಹಾಗೆ, ಪ್ರಾಜ್ಞನ ಬುದ್ಧಿ ಫಲದ ಹಾಗೆ (ಗಾದೆ. ಕಿ). [ಸಂ.] 

ನಮ್ಮ ಕಟಕದಲಾಕೆವಾಳನು ನೀನು 

ನಮಗಿಂದಜ್ಞತನ ನಿನಗೆ ಸೋಕಿತೇ ಸುಪ್ರೌಢ (ತೊರಕಾ. ೪-೧೧-೧೨). 
[n+ -ತನ] 


ಅಜ್ಞತ್ವ (ನಾ). ಏನನ್ನೂ ಅರಿಯದಿರುವಿಕೆ; ದಡ್ಡತನ: ಅನಂತ 


ನಿನಗಿಂತಜ್ಞತ್ವಮೇನಕ್ಕುಮೇ (ಜಗವ. ೪-೫೬). [ಸಂ.] 


ಅಜ್ಞಾತ (ಗು). ತಿಳಿದಿಲ್ಲದ; ತಿಳಿಯದ: ಭುವನಖ್ಯಾತಮೆನಿಪ್ಪ ನಿನ್ನ 


(ಸಂ. 


ಚರಿತಂ ಪೇಖಾರ್ಗಮಜ್ಞಾತಮೇ (ಪಂರಾಮಾ. ೧೬-೨೫). 


ಅಜ್ಞಾತವಾಸ (ನಾ). ೧. ಯಾರಿಗೂ ತಿಳಿಯದಂತೆ ವಾಸಮಾಡುವ 


ಸ್ಥಿತಿ: ಸಪ್ತಶರಧಿ ಪರಿವೃತಧರೆಯ ಸಿರಿಯ ಸೊಬಗಜ್ಞಾ ತವಾಸಕ್ಕೆ 

ಪೋಗುತಿದೆ (ಹಚಕಾ. ೯-೧೦); ಅಜ್ಞಾತವಾಸದಲ್ಲಿಯೂ ಅಜ್ಞಾನಿಗಳ 

ಕಾಟ ತಪ್ಪಲಿಲ್ಲ (ಗಾದೆ. ಕಿ). ೨. ಯಾರಿಗೂ ತಿಳಿಯದ ವಾಸಸ್ಥಾನ. 
[ಅಜ್ಞಾತ + ವಾಸ] 

ಜ್ಞಾ ನದ ಅಭಾವ: 

ಆಜ್ಞಾ ನೋತ್ಯ ಟನುದನರಮನೆಯ ಬಾಗಿಲೊಳ್‌' ಬಂದಿರ್ದಂ (ಶಾಂತಿಪು. 

೮-೧೨೬). Pe ಅಜಾಗರೂಕತೆ. ೩. ಅವಿದ್ಯೆ. [ಸಂ.] 


ಅಜ್ಞ್ಞಾನತನ (ನಾ). ತಿಳಿವಳಿಕೆಯಿಲ್ಲದಿರುವಿಕೆ (9). 


“ಅಜ್ಞಾನ + -ತನ] 


ಅಜ್ಞಾನತ್ರಯ (ನಾ). [ಜೈನ] ಕುಮತಿ, ಕುಶ್ರುತ, ವಿಭಂಗ ಎಂಬ 


ಮೂರು ಬಗೆಯ ಅಜ್ಞಾ ನಗಳು : ಅಜ್ಞಾನತ್ರಯರಹಿತರ್‌ ತ್ರಿಜ್ಞಾನ 
ಧರರ್‌ ವಿದೇಹದಿಂ ಬಂದಧಿಕಪ್ರಜ್ಞರ್‌ ಪುಟ್ಟುವರ್‌ (ಪಂರಾಮಾ. 
೧-೬೯). [ಅಜ್ಞಾನ ತ್ರಯ] 
ಅಜ್ಞಾನಾಂಧ (ನಾ). ಅಜ್ಞಾನದಿಂದ ಕುರುಡಾದವನು : ಮಂತ್ರ 
ವಿಳೆಯೊಳಜ್ಞಾನಾಂಧರಿಗೆ ನಯನದಿವ್ಕೌಷಧಂ (ವೀಕೈಪು. ೨-೬-೩೩). 
[ಅಜ್ಞಾನ + ಅಂಧ] 
ಅಜ್ಞಾನಿ (ನಾ). ತಿಳಿವಳಿಕೆಯಿಲ್ಲದವನು ; ದಡ್ಡ : ಶ್ವಾನನ ನಿದ್ರೆ 


ಆಜ್ಞಾನಿಯ ತಪದಂತೆ (ಬಸವ. ೨೮೦). [ಸಂ. ಅಜ್ಞಾನಿನ್‌] 
ಅಜ್ಜೇಯ (ಗು). ೧. ತಿಳಿಯಲಾಗದ ; ಚು ಹು 
(ನಾ. ೨. ತಿಳಿವಳಿಕೆಗೆ ಮಾರಿದ್ದು. [ಸಂ.] 


ಅಬ್ದುಲ (ನಾ). “ಜಡಪ್ರಪಂಚವನ್ನುಳಿದು ಮತ್ತೆ 
ಯಾವುದಾಗಲಿ ಸೃಷ್ಟಿಕರ್ತನಾಗಲಿ Ui ಇಂದ್ರಿಯ 
ಗೋಚರವಾದದ್ದರ ಹೊರತು ಬೇರೆ ಯಾವ ತತ್ತ ತ ವಾದರೂ 
ಇರುವುಡಿಂಬುದೂ, ತಿಳಿಯಲು ಸಾಧ್ಯವಲ್ಲವೆಂಬ ವಾದ” 
(Agnosticism. ಇಂಕನಿ). [ಸೆಂ (ಆಜ್ಞೇಯತಾ + ವಾದ)] 

ಅಜ್ಜೇಯವಾದ (ನಾ). - ಅಜ್ಞೇಯತಾವಾದ. [ಅಜ್ಞೀಯ*ವಾದ] 

ಅಜ್ಜಿ €ಯವಾದಿ (ನಾ). ಅಜ್ಜೇಯವಾದವನ್ನು ಎತ್ತಿಹಿಡಿಯು 
ನವನು: ಅಜ್ಜಿಯರ ಕನಸಿನ ಶಾಸ್ತ್ರ ದಿಂದ ಅಜ್ಞೇಯವಾದಿಗಳ ಕನಸಿನ 
ನಿರಸನಕ್ಕೇ ಹಾರುವ ಅಗತ್ಯವಿಲ್ಲ ಬಾಜ ೭೯). 

[ಸಂ. ಅಜ್ಞೀಯವಾದಿನ್‌ (ಆಜ್ಞೇಯ + ವಾದ * -)) 


ಅಟಕಟ 


ಅಟಕಟಿ (ನಾ). ಬಳಲಿಕೆ; ಆಯಾಸ: “ಅಟಕಟಮೆಂದೊಡೆ ಬಳಲಿಕೆ ? | | 
(ಭಾರನಿ. ೩೦). [?. / ಮರಾ. ಆಟ್‌ಆಟ್‌, ಅಟಾಅಟ್‌ಎಶ್ರಮ ; ತ್ರಾಸ] | 
ಅಟಕಟಿಸು (ಕ್ರಿ). ೧. ಆಯಾಸಪಡು; ಬಳಲು : ಭಟರು ಬಳಲಿದ | 
ರಿಂದು ರಣವುತ್ಯಟವು ಧೀವಶಿಗಳು ಮಹಾರಥರಟಕಟಸುತಿದೆ. | 
ಪರಿಯಟನಪಟುಗಳು ಬರಲಿ ಕಾಳೆಗಕೆ (ಕುವ್ಯಾದ್ರೋ. ಆ. 5 
ಕೆಂಡದೆಡೆ ಮಿಡಿತೆಯಂತಟಕಟಸುತಾ ಶ್ರೀಧರ (44 ೧೧-೧೭). 
೨. ರೌದ್ರಾನೇಶವನ್ನು ತೋರು : ಧರಣಿ ಕಂಪಿಸಲಟಕಟಸಿ ಕಲ್ಬಾಂತ 
ಪಾವಕ ಮೂರ್ತಿಯಂದದಲಿ (ಆನಂರಾ. ೧-೫-೬೪) ; ಮೃತ್ಯುಜೀವತೆಯ | | 
ಭಗಿನಿಯೊ ತಾನೆನೆ ಆಟಕಟಸಿ ಕಲ್ಮುಳ್ಗಳಂ ಕೆಡಪಿ (ಪುಕಾಪ್ರ. ೨೧-೧). | 
[ಆಟಕಟ + -ಇಸ್ಯು) 
ಅಟಿಕಾಯಿಸು (ಕ್ರಿ). ತಡೆ; ಅಡ್ಡಿ ಮಾಡು ; ಪ್ರತಿಬಂಧಿಸು : ಯರಡು 
ಜನ ದುಷ್ಕಾನರು ಬಂದಲ್ಲಿ ಸಹಕೆದವರು ಅಟಕಾಯಿಸುವಾಗ್ಯೆ, ದುಷ್ಮಾ 
ನರು ಪಹರೆದವರ ಮೇಲೆ ಗುಂಡು ಹಾರಿಸಿದಲ್ಲಿ (ಹತ. ೧೪೧) ; 
ಸಡರಿ ಸ್ವಾಮಿಗಳವರು ನಿಮ್ಮ ನಿಮ್ಮ ಗಡಿಗಳ ಮಾರ್ಗವಾಗಿ ಬಂದಲ್ಲಿ | 
ಉಕ್ಕಡ ಕಣಿವೆಗಳಲ್ಲಿ ಆಟಕಾಯಿಸದೆ ಬಿಟ್ಟುಬಿಡುವುದು (ಗುರುದ. ೧೦) 
ತ sn ೧ ಆಟಕಾ --ಹಿಂ. ಅಟಕಾನಾ] 
ಅಟಿಕಾವು (ನಾ). ಅಡ್ಡಿ ; ಅಡಚಣೆ: ಯಾ ಧರ್ಮಕ್ಕೆ ಯಾರು ಅಡಿ | 
ಅಟಕಾವು ಮಾಡಿ ನಡಸಜೆ. » ಮಠಕ್ಕೆ ಶಾಸನವಂನ್ನು ಕೊಡದೆ ಯಿರು 
ತ್ತಾರೊ (ಎಕ. X೪1, ಸ A: ; 1802); ಆ ಫೌಜು ಸಮು 
ದ್ರದ ದಾರಿಗಾಗಿಯೂ ಘಾಟದಾರಿಗಾಗಿಯೂ ನಡೆಯುವಂಥಾದ್ದಕ್ಕೆ ಅಟಿ |20 
ಕಾವು ಮಾಡುವುದಕ್ಕಾದರೂ ಸನ್ಮತಿಸುವುದು ಇಲ್ಲವಷ್ಟೆ (ರಾಜೇಂದ್ರ. ೮೩). 
[+ ಹಿಂ. ಮರಾ. ಅಟಿಕಾವ್‌'] 
ಅಟಕಾಳಿ "ಅಟ್ಟಕಟು? ನೋ. 
ಅಟಕಿಸು (ಕ್ರಿ). - ಅಟಕಾಯಿಸು (೪). 
ಅಟಕು (ನಾ). = ಅಟಕಾವು (ಸ್ಯಾಂಡಂ*), 
(+ ಹಿಂ. ಮರಾ. ಅಟಿಕ್‌] 
ಅಟಿಕೊಬ್ಬರಿ, ಅಟಖೊಬ್ಬರಿ (ನಾ). ಹೆಣ್ಣುಮಕ್ಕಳ ಒಂದು ಆಟ 
(ಸ್ಯಾಂಡೆರ್‌). ಅಟಿಖೊಬ್ಬರಿ (ಸ್ಯಾಂಡರ್‌). 
[< ಅಟ್ಟ * ಕೊಬ್ಬರಿ. £ "ಅಟ್ಟಿಕೊಬ್ಬರಿ' 
ಕೊಬ್ಬರಿ ಎಂದು ಮೂಲಾರ್ಥವಿರಬಹುದು] | 
ಅಟಖೊಬ್ಬರಿ "ಅಟಕೊಬ್ಬರಿ' ನೋ. | 
ಅಟಗೋಲು “ಅಟ್ಟಗೋಲು' ನೋ. 
ಅಟಣಿಸು (ಕ್ರಿ). ಚಲಿಸು : ವಟದ ಬೀಜಂದದಲಿ ಸುಪ್ತಿಲಿ ಆಟಣಿಸದ 
ಲಿದ್ದವನು ವಾ )ನವು ಪಟುತರಾಗಲು ನಿದ್ರೆ ತಿಳಿವುದು ಜಾಗ್ರಸ್ವ ಸ್ನಹವು 
[ಅಟಣೆ (ಆ ಅಟನೆ) + -ಇಸ್ಕು] 


101 


i 


[ಅಟಕು + -ಇಸ್ಕು] 
25 


ಎಂಬುದಕ್ಕೆ ಒಣಗಿದ! 


35 | 


(ಜ್ಞಾ ನಹಿಂ. ತ | 


ಅಟಣೆ "ಅಟನೆ' ನೋ. 

ಅಟತಾಳ "ಅಟ್ಟತಾಳ' ನೋ. 

ಅಟನ (ನಾ). ತಿರುಗಾಟ; ಸಂಚಾರ; ಪ್ರಯಾಣ: ಅಟನಕ್ರಮದಿಂದೆ | 
ಕಾಂಚಿಗೆಯ್ದರ್ಸಾಗಳ್‌ (ದಿವ್ಯಚ. pd ; ಎಲೆ ಸೌಮಿತ್ರಿ ಕಾನನ | 


ಮಿದು ಅಟನಕಸದಳಮಪ್ಪುದು (ಜೈಮಿಭಾ. ೧೯-೧೦). "ದೀಶಾಟನ ', [40| ಅಟಿಮಟಿಲಿಪಿ (ನಾ). ಸುಳ್ಳುಬರಹ; ಮೋಸದ ಬರಹ: 


"ಸರ್ಯಟನ?' ಪರಾ. (ಸಂ.] 
ಅಟನಿ (ನಾ). ಬಿಲ್ಲಿನ ತುದಿ; ಕೊಪ್ಪು: “ಬಿಲ್ಲಕೊಪ್ಪಟನಿ ಧನುಕೋಟ | | 
ಯೆಂಡೆನಿಸಿಕ್ಕು” (ಮಂಗರಾ. ೮೭-೩೩). [ಸಂ.] 
ಅಟನೆ, ಅಟಣೆ (ನಾ). ಚಲನೆ; ಸಂಚಾರ. "ಅಟನೆಗೈ' ಪರಾ. 
ಅಟಿಣೆ : ಕರಣಂಗಳಟಣೆಯಿಲ್ಲದೆ ಬೆಳಗಖಂಡದಿಂದಿರೆ ತೋರ್ದುದಾ |45 
ನುಹಾಮುನಿಗಳಿಂಗೆ [ವೆಂಕಾರಾ, ೨-೨೧-೨೩). [ಸಂ. ಅಜನ) 


೧೧೦ 


( ಅಟಿಮಟಿ, ಅಟವಟ (ನಾ). ೧. ಸುಳ್ಳು; ಅಸತ್ಯ: 


| ಅಟಿಮಟಿಕಾಲ, ಅಟಮಟಗಾಅ (ನಾ). 


ಅಟಿಮುಟಿಗ 


ಅಟನೆಗೈ (ಕ್ರಿ). ಸಂಚಾರಮಾಡು : ಭಟಿರಾರ್ಭಟಸುತಲ್ಲಿ ತೃಣಚಲನೆ 
ಯಾಗದಂತಟಿನೆಗೈ ವುತ ಸರ್ವಜೀವರಿಗಗಮೃಮೆನೆ ತೋರುವತಿಘೋರ 
ನಗರದಟಿನಿಗೈ ತರೆ (ವೆಂಕಾರಾ. ೨-೧೯-೨೨). 

[ಅಟನೆ- ಗೈ (ಆ ಗೆರ್ಯ)] 

ಅಟಿಸಟ (ನಾ). ತಲೆಕೆಳಗು; ತಿರುಗುಮುರುಗು (?) : ಅಟಪಟ 
ದಿಂದವಧೂತನೆ ಮುಖ್ಯ ಅಟಿಸಟನೆನೆ ಸಾಕ್ಸಾಗ್ನಿ [ನ್ನಿ 3ಜದಾಖ್ಯ 
(ಅವಧೂ. ೭೧). [?] 

ದಿಟಭಕ್ತರಂತೆ 
ಸುಮ್ಮ ನೆ ಕುಳ್ಳಿತಿರ್ದಪರು ಅಟಮಟವನೆನ್ನಮೇಲಿಟ್ಟುಸುರದಿರ್ದಪರು 
(ತಿರುರ. ೧೮); ಹುಸಿಯಟಿಮಟಿಂಗಳಂ ಗುರುನಿನೊಳುಸುರ್ದವಂ 
(ದೀಕ್ಪಾಬೋ. ೯೫-೩). ೨. ಮಿಥ್ಯೆ; ಮಾಯೆ : ಈ ಯಟಮಟದ 
ಜಗಳೊಡಲು ತಾನೆಲೆ ಮಗನೆ (ನಿಭಾಗ. ೧೧-೩೦-೧೩) ; ಆಟಿಮಟಿದ 
ಬ್ರಹ್ಮಾಂಡತತಿಗಳು ಸಟಿಯ ಪಿಂಡಾಂಡಗಳಡಗಲಾ ದಿಟವನಂತಿಂತೆನ 
ಲಶಕ್ಕವದೇ ಪರಬ್ರಹ್ಮ (ಅಮೃತ. ೪-೪೮), ೩. ಕಪಟಿ; ವಂಚನೆ; 
ಮೋಸ: *ಆಟಮಟಮೆನೆ ಕಪಟಂ » (ಭಾರನಿ. ೪೪) ; ಅಟಿಮಟನೇ 
ಆಧಾರ, ಕಪಟವೇ ಸದಾಚಾರ, ಕುಟಿಲವೇ ಘನವಾಯಿತ್ತು ಕೆಲಬರಿಗೆ 
(ಸಮಾ ವ. ೧); ಮಾಡುವಟಮಟದರ್ಚನೆಗಳಂ ಮಾಡಿ ಹೋದನು 
(ಬಸಪು. ೪೩-೫೨) ; ಆಟಮಟವು ಫಲಿಸುವುದೆ ದೈವದಲಿ (ತೊರರಾ. 
೩-೬-೪೫). ೪. ವಂಚಕ; ಮೋಸಗಾರ; ಕಪಟ: ಅಟಮಟರಿಗೆಯು 
ಆನಂದಮಾರ್ಗವ ಸಟಿಯೆನಿಸರವರಿಂಗೆ,., ಇದು ಯೋಗ್ಯವಲ್ಲಿಂದ 
(ಜ್ಞಾನಸಿಂ.೧೪-೧೪೭). ಅಟಿವಟಿ: ೩. ನುಡಿಗೆ ಪುಸಿದಟಿವಟಿದಿಂದನ್ಯರ್ಗೆ 
ಕನೈಯನಿತ್ತು (ಅದ್ಭುತ. ೧೪-೧೪). ೪. ಅಟಸೆಲ್ಲ ದೇಶದೊಳಗಾರು 
ನೆಲೆಯಾಯದೆಲೆ ಚಟಿಕೆಟಿಸುವವರ ಗುಣನೀಕ್ಷಿಸದವನಿಯಿತ್ತಟನಟರು 
(ಜಿನಮು. ೨೩-೨೫). 

[?. 1 'ಶುಳು. ಅಟಮಟ; ತೆಲು. ಅಟಮಟ, ಅಟಮಟಮು. 

P ಪ್ರಾ. (ದೇಶೀ?) ಮಂಠ- ಮೋಸಗಾರ, ನೀಚ] 

ಅಟನುಟಂಗೈ (ಕ್ರಿ). ವಂಚಿಸು: ಇಲ್ಲಿಯ ತಾಯ್ಮಕ್ಕಳ್‌ ತನ್ಮೊಳ್‌ 
ತಾಮೊರ್ವರನಾಳಿಗೊಂಬುದರ್ಕೆನಿತಾನುಮಟಿಮಟಿಂಗೆಯ್ದ ಪರ್‌ (ಚಿಕನಿ. 


೬೯೫ ವ). [ಅಟಮಟ + ಗ್ಳೆ (ಆ ಗೆಯ್‌,)] 


30| ಅಟಿಮಟಿಕಾರ್ತಿ (ನಾ). ೧. ಸುಳ್ಳು ಹೇಳುವವಳು. ೨. ಮೋಸ 


ಗಾತಿ; ವಂಚಕಿ: ದುಷ್ಟೆ ಕಷ್ಟೆ ಯೆಂಬಟಮಟಕಾರ್ತಿಯರ್‌ ಸತಿಯರೇ 
(ಮುಂಬರಾ. ೫, ೨೬೫-೪೨ ; 1229). 
[ಅಟಮಟಕಾಣ + -ತಿ. / ತೆಲು. ಆಟಮಟಕತ್ತೆ) 

೧. ಎ ಅಟಮ ಗ ೧. 
೨. = ಅಟಮಟಓಗ ೨ : ಲಂಬಿಕಾಯೋಗಿಗಳ ಡೊಂಬರಿಗೆ ಸರಿ ಎಂಬೆ 
ಹಟಯೋಗಿಗಳ ಅಟಮಟಕಾಣರೆಂಬೆ ಅಷ್ಟಾಂಗಯೋಗಿಗಳ ಕಷ್ಟಕರ್ಮಿ 
ಗಳೆಂದೆಂಬೆ (ಸಿದ್ಧೇವ. ೩೫೮). ಅಟಿಮಟಿಗಾಅ (4). 

[ ಅಟಿಮಟ + -ಕಾಜ] 

ಅಟಮಟಿಗಾಅ "ಅಟಮಟಕಾಅ' ನೋ. 

ಅಟಮಟ 
ಲಿಸಿಗಾಗಿ ಕಟಿಕವಜಕಯೆ ಬಾಯ ತಟಿಫೊಟಿನುಜಕ ಹೊಯ್ಸಿಕೊಂಡು 
ತುಟಿಯ ಚುಂಬಿಸುವ ಹಲ್ಲುಗಳ ನೀಗಿದರೆಂದು ವಿಟ ನಕ್ಕು ನುಡಿದನೆಲ್ಲ 
ಕೊಳು (ಭರಚ. ೩೬-೯೨). [ಅಟಿಮಟ + ಲಿಪಿ] 

ಅಟಿಮಟಗ (ನಾ). ೧. ಸುಳ್ಳು ಹೇಳುವವನು: “ಮಾಡುವನೊಳಂ... 
ಅನೃತದಲ್ಲಿಯುಂ'. . . ಇಗಪ್ರತ್ಯಯಮಕ್ಕುಂ . . . ಅನೃತಕ್ಕೆ - ಆಟ 
ಮಟಗಂ, ಮಾಳಿಗಂ, ಪುಸಿಗಂ (ಶಮದ. ೧೯೭, ವೃತ್ತಿ, ಪ್ರಯೋ). 


ಅಟಿಮಟಿಗತನ ೧೧೧ ಅಟುಕು 


೨. ಮೋಸಗಾರ; ಮಾಯಾವಿ : ಅಟಮಟಗಂ ಗಾಳುನಿವಂ ಕುಟಲಂ | | ಅಟಿನೀಚರ (ನಾ). - ಆಟಿವಿಚರ: ಇರುಳುಬೇಗೆಯ ಚಕ್ರವಾಕಕೆ ತರಣಿ 
ಲಂಪಟನೆನಿಪ್ಪವಂ ಮಾನಸನೇ (ಕಾವ್ಯಾವ. ೩೬) ; ಅಟಿಮಟಿಗಂ ದಿಟಕ್ಕೆನೆ ತಲೆದೋಜಕಿದವೊಲಟ[ಪಾಠಾಂ. ಡ]ನೀಚರರಿಗರಸಗೆ ಭಾವಭಾವ ವ್ಯಕ್ತ 
ಕರಂ ಬಳೆದಂ ಮನದಂತೆ ವಾಮನಂ (ಅರ್ಧನೇ. ೬-೨೪) ; ಬಂದೀ ವಟು ವಾಯ್ತೆಂದ (ಕುವ್ಯಾಗ. ೪-೪೮). [ಸಂ. (ಆಟವೀ + ಚರ)] 
ಸಲೆಯಟಮಟಗಂ (ನೇಮಿಸಂ. ೧೧-೬೭).  [ಅಟಿಮಟ -ಇಗ] ಅಟನೀತಟ (ನಾ). ಅರಣ್ಯಪ್ರದೇಶ; ಕಾಡು : ಹಿಂಗಿದವು ಹನ್ನೊಂದು 
ಅಟಿಮಟಿಗತನ (ನಾ). ೧. ಸುಳ್ಳು ಹೇಳುವುದು. ೨. ಮೋಸಗಾರಿಕೆ; ವರೆ ವರುಷಂಗಳಟವೀತಟದೊಳಿರಲಣುದಿಂಗಳೊಳಗೊಂದಾದುದಾಪತ್ತಾ 
ವಂಚಕತನ : ಕುಟಲ ಕುಚ್ಚಿತ ಧೂರ್ತ ದುರ್ಜನವಟಮಟಗತನ ಕಪಟ | ಮಹೀಶರಿಗೆ (ಕುವ್ಯಾಅ. ೨೩-೪). [ಸಂ. (ಆಟಿನೀ + ತಟ)] 
ಕಳವಳ (ಪ್ರಭುಲೀ, ೭-೫೪).  [ಅಟಿಮಟಗ + -ತನ] | ಅಟಿನೀಪಾಳಿ (ನಾ). ಅರಣ್ಯಗಳ ಪಂಕ್ತಿ; ಕಾಡುಗಳ ಸಾಲು: 
ಅಟಿಮಟಿಸು, ಅಟವಟಸು (ಕ್ರಿ). ೧. ಇದ್ದುದನ್ನು ಇಲ್ಲವೆನ್ನು; ಲೆಕ್ಕಳೆ ಸಂದುದಟವೀಪಾಳಿಪರಿಯಟಣ ಪ್ರಬಂಧಕೆ ವರುಷ ಹನ್ನೊಂದು 
ಸುಳ್ಳುಮಾಡು ; ಅಪಲಾಪಿಸು : ಆಕಾಶಗಂಗೆ ಮುನ್ನುಳ್ಳುದುಮನಟ (ಕುವ್ಯಾವಿ. ೨೨-೧). [ಸೆಂ. ಅಟಿವೀಪಾಲಿ (ಆಟನೀ + ಪಾಲಿ)] 
ನುಟಸಿ ಲೋಕಾಯತಂ ಪುಸಿಯನುಚ್ಚರಿಸಲಳವಡಿಸಿ ವಿಷ್ಣುಪದವೆಂದು | 10| ಅಟಿವೀಸಂಭವ (ನಾ). ೧. ಕಾಡಿನಲ್ಲಿ ಹುಟ್ಟಿದ್ದು. ೨. ಕಾಡುಬತ್ತ ; 
ಗಗನದ ನಾಮವಲ್ಲಿರ್ದು (ಜೊಮ್ಮರ. ೧೧೧-೩). ೨. ಮೋಸಮಾಡು ; ನೀವಾರ: “ದೂಸಂ ತೃಣಧಾನ್ಯ(ಮು) ಮಟವೀಸಂಭವಮದೆ ಗವೇಧುಕಂ 
ವಂಚಿಸು; ಮರುಳುಮಾಡು : ಪಣಮಿಲ್ಲದೆಯಟಮಟಸುವ ಬಣಗು ನೀವಾರಂ (ನಸ್ತುಕೋ. ೯೫-೧೯). [ಸಂ. (ಆಟವೀ + ಸಂಭನ)] 
ಗಳಂ ನೆವವನಿಟ್ಟು ಬಿಟ್ಟು (ಉದ್ಭಟ. ೧೦-೬೬) ; ಅಟಿಮಟಸಿ ಪರವಧುನ | | ಅಟಿವ್ಯ (ನಾ). ಅರಣ್ಯಪ್ರದೇಶ: ವಿಕಸಿತಪುಪ್ಪದಂತರಳಿ ಕನ್ನಡಿಗರ್‌ 
ತಂದುತ್ಕಟದ ಪಾಪಿಗೆ ಹೇಸಿ ನನವಧು ಚಿಟುಕ ಮುಜದಪಳೆನಲು ಕರೆವಂತೆ ಬನ್ನಿ ಬಂಧಕಿಯರ ನಾಮದಂತೊಗೆದ ಪಾದರಿ ರೋಗಿಗಳಂತೆ 
4 ತೊರರಾ. ೫-೪-೧೧). ೩. ತಪ್ಪಿಸು; ಹೋಗಲಾಡಿಸು: ಇಷ್ಟಲಿಂಗದ |15 ತಾಜ್‌ ಪಾನಕನ ಶರೀರದ ಂತಿರುಡಿ ಸುಂಕಿಗಳಂತಿರೆ ಚೆಲ್ವು ಸಂದ 


5 


ಘಟಣೆಯೆಂಬುದು ಸರ್ವಸಂಗವನಟಮಟಸಬೇಕಾಗಿಯಂತರ್ಮಾರ್ಗ ಲಾವಕನ ನಿಯೋಗದಂತೊಗೆದ ಬೊಬ್ಬುಲಿ ಪರ್ಪಿದಟವ್ಯಮದ್ಭುತಂ 
ದೋವರಿಗೆ ( ಪ್ರಭುಲೀ. ೧೬-೩೨) ; ನಿಟಿಲದಲಿ ವಿಧಿ ಬರೆದ ಬರಹವನಟ (ಪುಣ್ಯಾಸ್ರ. ೧-೯೪). [ಸಂ.] 
ಮಟಿಸಲಿದಆಳವೆ (ತೊರರಾ. ೩-೮-೪೨). ೪. ಆತುರಪಡು ; ತವಕಿಸು:| | ಅಟಿವ್ಯವಿ (ನಾ). ಕಾಡುಕುರಿ: “ಕೊಂಡಗುಲ ವನೋರಣಮಟವ್ಯವಿ 
ಸುಥೆಯನಿಂತೀಗಳಿನಗೆ ಕರುಣಿಸೆಂದಾಡಲಟಿಮಟಪ ನಾಲಗೆವೆರಸು; | ಯೆನಿಕ್ಕು” (ಮಂಗರಾ. ೪೮-೮). [ಸೆಂ. (ಆಟಿನೀ + ಅವಿ)] 
ಹರಿತಂದು (ಸಿದ್ಧರಾ. ೬-೩೯). ಅಟವಟಸು : ೨. ಚತುಕೋಕ್ತಿಗಳಲಟ |20| ಅಟಳಪಟಓಳ (ನಾ). ಅತಳನೆಂಬ ಅಧೋಲೋಕದ ಛಾವಣಿ(?): 
ವಟಸಿದರೆ ನಾ ಮರಳುನೆನೆ (ಕುವ್ಯಾಅ. ೨೦-೩೪) ; ಕುಟಿಲದೊಳು ನೆಲ ಪೊಟ್ಟಿ ಗೊಡೆದತ್ತು ರಟಿತ್ಪಟುಪಟಿಹ ಶಂಖಭೇರಿಯ ಚಟುಳಿತದಿಂದಟಳ 
ದೊಳುಂ ಬೀಳುತಂ ಏಳುತಂ ಆಟವಟಓಸಿ ನೋಡುವರ ಪಿಂದಟ್ಟಿ ಸೀಯ್ಯ ಪಟಳಮಂಬರಪಟಳಂ (ಪಂಸಭಾ. ೧೦-೬೭). 
ಲವರುಂ ನಗಲು ಖಡಿಸುತ್ತಂ (ಪ್ರಭುಪು. ೯-೩೩). ೪. ಎಂದಿನಂದದಿ [ಆಟಳ್ಯ (ಆ ಸಂ. ಅತಲ?) * ಪಟಳ (ಇ ಪಟಲ)] 
ನಿದ್ರೆಗಟಿನಟಸುತಿರ್ಪಾಗಳು (ಸಿದ್ಧ ರಾ. ೧-೫೫); ಸುಟ್ಟುರುಹುನೆನೀ| | ಅಟಾಟೋಪ (ನಾ). (ಉಕ) ಆಡಂಬರ ; ಕೋಲಾಹೆಲ : ಇವರು 
ಯಾಗವನೆಂದುಜದಟವಟಸಿದನು (ನೀರೇಚ. ೧-೪೫). |25| ಬಂದು ನಾಚಿಕೆಯಿಲ್ಲದೆ ಆಟಾಟೋಪ ಮಾಡುತ್ತಿರುವುದನ್ನು ನೋಡಿ 
[ಆಟಮಟ + -ಇಸ್ಕು. / ತೆಲು. ಅಟಮಟಂಚು] i ಅವನು ಬೇಸತ್ತ (ಮುಳ್ಳಿಹಾ. ೩೮); “ಏನೂ ನನಗೆ ಸುಖವಿಲ್ಲ ಅಣ್ಣಾ 
ಅಟಿಮಾರಿಸು (ಕ್ರಿ). “ವಂಚಿಸು” (ಕಲ್ಪದ್ರು. ೫). ಎಷ್ಟು ಸಂಪಾದಿಸಿದರೇನು? ಇವಳ ಅಟಾಟೋಪ ಮಿತಿಮೀರಿದೆ 
[ಅಟಿಮಾರ್ಕು * -ಇಸ್ಕು] (ಕೊನೆಭೇ. ೧೩೨). ಅತ್ಯಾಟೋಪ ಹೋ. [ಆ ಅಟ್ಟ * ಆಟೋಪ್ಮ] 
ಅಟಿರುಷ (ನಾ). ಎ ಅಟರೂಷ. ([ಸಂ.] ಅಟಾಪ "ಅಟೋಪ' ನೋ. 
ಅಟಿರೂಷ (ನಾ). ಆಡುಸೋಗೆ ಗಿಡ. “ಆಟರೂಷ' ಪರಾ. (ಸಂ. |30| ಅಟಾಪಿಸು (ಕ್ರಿ). ಹಿಡಿತಕ್ಕೆ ಸಿಕ್ಕು; ಹತೋಟಿಗೆ ಬರು (?): ಓದು 
ಅಟರೂಷಕ (ನಾ). - ಅಟಿರೂಷ. [ಸಂ.] ಬರಹದಲ್ಲಿ ಕಂಯಿಕುಂಯಿಯಾದರೆ, ಹೈಗೈಯಾದರೆ, ಯಾರಿಗೂ ಅಟಾ 
ಅಟಿವಟಿ "ಅಟಮಟ?' ನೋ. ಪಿಸುತ್ತಿರಲಿಲ್ಲ (ದೀಪಹ. ೫೦). [[ಅಟಾಪ (ಆ ಅಟೋಪ) + -ಇಸ್ಕು] 
ಅಟಿವಟಿಸು "ಅಟಮಟಸು' ನೋ. | ಅಟಿ (ಕ್ರಿ). ಬಡಿ; ಅಪ್ಪಳಿಸು: ಗೋದಾಪ್ರವಾಹಂಗಳು ಮಿಗಿಲಾವೇಗದಿ 
ಅಟಿವಣೆ "ಅಟ್ಟವಣೆ? ನೋ. | ನೊಂದನೊಂದಟಯೆ ನೀರ್‌ ಕಲ್ಲೋಲ ಕೋಲಾಹಲಂ ನೆಗಳಲ್‌ 
ಅಟಿವಣ್ಯೆ "ಅಠವಣ್ಮೆ' ನೋ. 35} (ಉರಾಚ. ೪೦-೩೧). [?./ ತಮಿ. ಅಡಿ - ಹೊಡೆ] 
ಅಟನಾಳಿಗೆ (ನಾ). ಮೇಲುಮಹಡಿ; ಅಟ್ಟ (?) : ಶ್ರೀಮಂತರಾದ | -ಅಟಿಗೆ (ಪ್ರ). ಆಡುವನನು, ವ್ಯವಹರಿಸುವವನು, ಉದ್ಯುಕ್ತನಾ 
ವ್ಯಾಪಾರಸ್ಥರು ತಮ್ಮ ತಮ್ಮ ಮನೆ£9ಿ]ಗೆ ಅಟಿವಾಳಿಗೆಗಳಲ್ಲಿ ಕುಳಿತು ದವನು ಎಂಬ ಅರ್ಥಗಳನ್ನು ಕೊಡುವ ಒಂದು ತದ್ಧಿತ ಪ್ರತ್ಯಯ: 


ಬೆಲೆಯುಳ್ಳ ರೇಶಿಮೆಯ ವಸ್ತ್ರ, ಶಾಲು, ಜಮಖಾನಿ ಮೊದಲಾದುವನ್ನು 
ಮಾರುತ್ತಲಿದ್ದರು (ಸತ್ವಸಾ. ೪೧). [ಆ ಅಟ್ಟಿ * ಮಾಳಿಗೆ] 
ಅಟವಿ, (ನಾ). ಒಂದು ಅಳತೆ : ವಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ರೂಪಾ 


ಒಂದುವುದಟಿಗ ಪ್ರತ್ಯಯ ಮಾಡುವ ದೀವಿಗೆವಿಡಿವ ಹರದುಗೆಯ್ವನಿಬ 
ರೊಳಂ. ಅಟಗ ಪ್ರತ್ಯಯಕ್ಕೆ - ಕೊಲ್ಲಟಿಗಂ, ದೀವಟಗಂ, ಮಾವಟಗಂ 
40 (ಶಮದ. ೨೦೪, ಪ್ರಯೋ). -ಅಡಿಗ ಹೋ. [~ ಆಡ್ಮು) 


ಯಿಗೆ ಎರಡು ಅಟವಿ ಜೋಳ (ರಾಜಾದೇ. ೬೬). [?] ಅಟಿಸು (ಕ್ರಿ). ಸಂಚಾರಮಾಡು ; ತಿರುಗಾಡು: ಅಟಸೆಲ್ಲ ದೇಶದೊಳ 
ಅಟನ್ಮಿ (ನಾ). ಕಾಡು ; ಅಡವಿ; ಅರಣ್ಯ: ಆ ವಧುವಂ ಮೆಲ್ಲನಿಬೀಪಿ ಗಾರು ನೆಲೆಯಾಯದಲೆ ಚಟಕಟಸುವವರ ಗುಣಪೀಕ್ಷಿಸದಲವನಿಯಿತ್ತಟ 

ರೌದ್ರಮೃಗಂಗಳ್ಳಾವಾಸಮೆನಿಪದೊಂದು. ಮಹಾವಿಷಮಾಟನಿಯೊಳಿರಿಸಿ ವಟರು (ಜಿನಮು. ೨೩-೨೫). [ಅಟನ- -ಇಸ್ಕು] 

ಫೋದತ್ತಾಗಳ್‌ (ಸಂರಾಮಾ. ೧೪-೫೪). [ಸೆಂ.] ಅಟುಕು (ಗು). (ಉಕ) ಚಿಕ್ಕ; ಸಣ್ಣ: ಕೋಣೆಯು ತೀರ ಚಿಕ್ಕ 
ಅಟನಿಚರ (ನಾ). ಕಾಡಿನಲ್ಲಿ ಸಂಚರಿಸುವವನು ; ಬೇಡ. 45| ದಿತ್ತು. ಅದನ್ನು 'ಬರೀ ರಾತ್ರಿವಾಸಕ್ಕಾಗಿ ಕಟ್ಟಸಿದಂತೆ ಅಟುಕಾಗಿತ್ತು 


[ಅಟನ್ಸಿ + ಚರ] (ರಕ್ತಧ್ವ. ೩೧೧). ಕೊ ಅಡಕ್ಕ ?) 


-ಅಟ್ಟೆ 


-ಅಟ (ಪ್ರ). ಒಂದು ಭಾವನಾಮ ಪ್ರತ್ಯಯ: ಉದಾ ಉಬ್ಬಟೆ, 

ಹೋರಟಿ. 

ಅಟೋಕಾಟ (ಗು). (ಉಕ) ಬಹಳ ಹೆಚ್ಚಾದ ; ಅತ್ಯಧಿಕವಾದ : 

ಈ ಯಟೋಕಾಟ ಸಿದ್ಧತೆಯನ್ನು ನೋಡಿ ನಾನಾಫಡನವೀಸನ ಮನಸ್ಸಿ 

ನಲ್ಲಿ ತಾನೂ ಆ ದಂಡಿನೊಡನೆ ಹೋಗಬೇಕೆಂಬ ಬುದ್ಧಿಯು ಹುಟ್ಟತು 

(ಚರಿಸಂ, ೮೧). [4 ಮರಾ. ಅಟೋಕಾಟ್‌] 

ಅಟೋಪ, ಅಟಾಪ, ಅಟೋಪು, ಆಟೋಪ್ಕ, ಆಟೋಪು (ನಾ). 

೧. ಸಾಮರ್ಥ್ಯ ; ಶಕ್ತಿ: ದೈತ್ಯನಟೋಪವನು ಕಡಿಖಂಡಮಾಡಿಯೆ | 
ತಹೆನು ಮೇದಿನಿಯ (ಸಂಭಪ. ೭-೩೫). ಅಭಾಪ: “... ನಿಮಗ ಈ 
ನೌಕರಿಮಾಡುವ ಆಟಾಪತ ಸಿಕ್ಕಿಲ್ಲ” (ನಡೆದಾ. 11, ೧೧೫೮). ಅಟೋಪು:! 
೨: ಅಂಕೆ; ಅಧೀನ: ಇವನು ನನ್ನ ಆಟೋಪಿನಲ್ಲಿ ಇಲ್ಲ (ಸ್ಕಾಂಡರ್‌) ; | 
ಆ ಕುದುರೆ ನನ್ನ ಆಟೋಪಿಗೆ ಬರುವುದಿಲ್ಲ (ಸ್ಕಾಂಡರ್‌). ಆಟೋಪ್ಯ: | 


5 


10 


ಅಟ್ಟಟ್ಟ 


| ಅಟ್ಟಿ "ಅಡ್ಕು' ನೋ. 


| ಅಟ್ಟ (ನಾ). ಅನ್ನ; ಆಹಾರ. [ಸಂ.] 


ಕ 


ಅಟ್ಟಂಬಟ್ಟಿಂ (ಗು). ಒತ್ತಾಗಿ ಹರಡಿರುವ (ಕ)- 


ಚ 
ಆಟ್ಟಂಬಟ್ಟಂ ಅರಣ್ಯ, ಅಟ್ಟಂಬಟ್ಟಾರಣ್ಯ-ಒತ್ತಾಗಿಯೂ ವಿಸ್ತಾರ 


ವಾಗಿಯೂ ಇರುವ ಕಾಡು: ಆಗೋ ಆ ಅಟ್ಟಂಬಟ್ಟಂ ಆರಣ್ಯದ 
ನಟ್ಟನಡುವೆ ಬೆಟ್ಟಿಗೋಟಿಯೊಂದನ್ನು ಕಟ್ಟಿದ್ದು, ನಿಟ್ಟಿರುಳಿನಲ್ಲಿ ಕೂಡ 
ಕಟ್ಟಾಯದ ಕಾವಲುಗಾರರು ಅದನ್ನು ಕಾಯುತ್ತಿರುವರು (ವಿಚಾಮಂ. 
೬೮); ಅಟ್ಟಂಬಟ್ಟಾರಣ್ಯದೊಳು ರಾಕ್ಷಸನು ಬಂದು (ಸಖೀಗೀ. ೬-೧೬೧) ; 
ತಾನು ಹಿಂದೆ ಉಡಿಪಿಯ ಯಾತ್ರಿಗೆಂದು ಹೊರಟಾಗ ರಾತ್ರಿ ಹೊತ್ತಿನಲ್ಲಿ 
ಭಯಾನಕ ಅಟ್ಟಿಂಬಟ್ಟಾರಣ್ಯದಲ್ಲಿ ನಡೆಯುತ್ತ ಘಟ್ಟಿ ಇಳಿದ ಸಂಗತಿ 
ಯನ್ನು ಹೇಳುವಾಗ ಕೇಳುತ್ತಿದ್ದ ನನ್ನ ಮೈಮೇಲೆ ಮುಳ್ಳುಬಂದುವು 
(ವೈನಿ. ೨೪೯). ಅಟ್ಟ ಬಿಟ್ಟ ಹೋ. [ಅಟ್ಟ * ಬಟ್ಟ] 


೨. ಸೆಳವಿಗೆ ಸಿಕ್ಕ ನಾನೆ ಅಂಬಿಗರ ಆಟೋಪ ತಪ್ಪಿ ಸಾಗುತ್ತದೋ | ಅಟ್ಟಕಳಿ "ಅಟ್ಟ ಕಟ? ನೋ. 


ಎಂದು ವಿವಂಚನೆಗೆ ಒಳಗಾಗಿದ್ದರು (ಗ್ರಾಮಾಯ. ೪೪೯). ಆಟೋಪು: 
೨. ಇತ್ತ ರೇಗಿ ನಿಂತಿದ್ದ ಮೊಗಲರು ಪ್ರತಾಪನು ಆಟೋಪಿನಲ್ಲಿ ಬಂದ 
ನೆಂದು ಮನ್ನಾಜಿಯನ್ನೇ ಪ್ರತಾಪನೆಂದು ಭಾವಿಸಿ ನಾಲ್ಕುದಿಕ್ಕಿನಿಂದ | 
ಬಾಣಗಳ ಮಳೆ ಸುರಿಸತೊಡಗಿದರು (ಮಾತೃಭೂ. ೧೬). [1] 
[-- ಮರಾ. ಆಟಪ್‌, ಆಟೋಪ್‌ (ಆ ಸಂ.: ಆಟೋಪ?)] 
ಅಟೋಪು "ಅಟೋಪ' ನೋ. 
ಅಟ್ಟಿ, (ನಾ). ೧. ಮನೆಯ ಒಳಗಡೆ, ಮುಖ್ಯವಾಗಿ ಸಾಮಾನು 
ಗಳನ್ನು ಇಡುವುದಕ್ಕೋಸ್ಕರ, ಛಾವಣಿಗೆ ಹೊಂದಿಕೊಂಡಂತೆ | 
ಸಾಮಾನ್ಯವಾಗಿ ಹಲಗೆ, ಗಳು ಮೊದಲಾದವನ್ನು ಹರಡಿ | 
ಮಾಡಿರುವ ಅಂತಸ್ತು: “ಅಟ್ಟಃ ಅಟ್ಟಾಳಕಃ ಈ ೨ ಅಟ್ಟಳಿ” 
(ಹಲಾಯು. ೪೫-೧೩೯); ಅಟ್ಟಕ್ಕೆ ನಿಚ್ಚಣಿಗೆಯನಿಕ್ಯಲಾಗಿ ನುಂಗಿತ್ತು 
ಅಟ್ಟವ ನಿಚ್ಚಣಿಗೆ (ಗುಪ್ತಮಂ. ೨); ಕೋಡಗವೇಣದೇ ಮರನನಟ್ಟವ 
ನೇಜದೆ ಬೆಕ್ಕು (ಸೂಕ್ತಿ ಸು. ೧೭-೨೩) ; ಅಟ್ಟಕ್ಕೆ ಏಣ್ಯಾಸೆ ಬೆಟ್ಟಕ್ಕೆ ಬಿದಿರಾಸಿ 
ಹೆಣ್ಣುಮಕ್ಕಳಿಗೆ ತವುರಾಸೆ (ನಾಪದ. ೬೮-೪) ; ಅಟ್ಟ ಸ್ವರ್ಗವಲ್ಲ, ಗಟ್ಟ 
ಮೇರುವಲ್ಲ (ಗಾದೆ) ; ಅಟ್ಟಿದಿಂದ ಬಿದ್ದವನನ್ನು ದಡಿಯಿಂದ ಚಚ್ಚಿದರು 
(ಗಾದೆ). ೨. ಮಹಡಿ: ಮಹಾರಾಜರು ಅಟ್ಟಿದ ಮೇಲಿರುವ ಸಾಧನಕಕ್ಷ 
ದಿಂದ ಇನ್ನೂ ಇಳಿದು ಬಂದಿಲ್ಲ (ಕುರಿಹಿಂ. ೧೭) ; ಹಿತ್ತಲಿನಿಂದ ಅಂಗಳ 
ವನ್ನು ಪ್ರವೇಶಿಸಿ ಹೇಗಾದರೂ ಮಾಡಿ ಸದ್ದಿಲ್ಲದೆ ಅಟ್ಟಿದ ಮೇಲಿನ ತನ್ನ 
ಕೋಣೆಯನ್ನು ಸೇರುವದು (ಗಂಮಾಯಿ. ೬೯). ೩. ಕಂಬ ನಟ್ಟು 
ಅದರ ಮೇಲೆ ಗಳು, ಹಲಗೆ ಮೊದಲಾದವನ್ನು ಹರಡಿ ಕಟ್ಟಿರುವ 
ವೇದಿಕೆ; ಅಟ್ಟಳೆ; ಅಟ್ಟು: ಸುಖಸಾಮ್ರಾಜ್ಯದ ಕನಸಿಗ ನೀನು ಆಟ್ಟಿ 
ಮುರಿಯುವೀ ಕುಣಿತವಿದೇನು? (ಗರಿ. ೧೧೦-೧೭). ೪. ಅಂಗುಳು: 
ಮೂರ್ಧವೆಂದರೆ ಬಾಯೊಳಗಣಟ್ಟವು (ಹೊನುಗ. ೭) ; ಹಪ್ಪಳದ ಹಿಟ್ಟು 
ಆಟ್ಟಿಕ್ಕೆ ಅಂಟಿಕೊಂಡು ಕಿತ್ತರೂ ಬರದು (ರೂಢಿ). (ಗು). ೫. ಎತ್ತರ 
ವಾದ; ಉನ್ನತವಾದ: “ಅಟ್ಟಕ್ಕೆ -ಅಟ್ಟಿಗವಲ್‌, ಆಟ್ಟವಡಿ, ಅಟ್ಟ 
ಹಾಸ (ಶಮದ. ೨೯೭, ೨೯೮, ಪ್ರಯೋ). "ಅಟ್ಟಾಸುರ' ಪರಾ. 
ಅಟ್ಟಳ್ಳೇರು - ಮೇಲೇರು ; ಹೆಚ್ಚಿಕೊ: ಅವನು ತನ್ನ ಯೋಗ್ಯತೆ 
ಯಾಗಲೇ ಆಟ್ಬಿಕ್ಕೇರಿರುವುದೆಂದು ಉಬ್ಬಿದನು (ನೀಗಟ್ಟು. ೩೦). 
(ದೇ, 7. / ತುಳು, ಅಟ್ಟಿ ; ತೆಲು, ಅಟ್ಟಿಮು ; ಸಂ. ಅಟ್ಟ. 
Pp ಇದು ಕೇಶಿರಾಜನು ಹೇಳುವ “ತತ್ಸಮ * ಶಬ್ದಗಳಲ್ಲಿ ಒಂದು 
. (ಶಮದ. ೨೯೭ ನೋ)] ಸ 
ಅಟ್ಟ (ಗು). ದಟ್ಟವಾದ ; ಒತ್ತಾದ (?). "ಅಟ್ಟಿ ಡವಿ', "ಅಟ್ಟಾಗು' 
ಪರಾ. [) 


15 


20 


! ಅಟ್ಟಿ ಕಟಕಿ, ಅಟಕಾಳಿ, ಅಟ್ಟಕಳಿ (ನಾ). ಸ್ನಾನ ಮಾಡುವಾಗ 


ಜಿಡ್ಡನ್ನು ಹೋಗಲಾಡಿಸಲು ಮುಖ್ಯವಾಗಿ ತಲೆಗೆ ಉಜ್ಜಿ ಕೊಳ್ಳುವ 
ಗಂಜಿ ಅಥವಾ ಸರಿ. ಐ ಇದಕ್ಕೆ "ತೈಲನಾಶಿನಿ' ಎಂಬ ಹೆಸರಿದೆ: 
ಅವರ್ಗೆಲ್ಲಂ ನೀರನಿಡಿಸಿ ತಲೆಯಂ ಪೂಸಿಸಿಯೊಲ್ಲಣಿಗೆಯನುಡಿಸಿ ತಲೆಯೊ 
ಳಟ್ಟಿ(ಪಾಠಾಂ. ತಲೆಯೊಳ್‌]ಕಟ್‌ಯಂ ಫೊಯ್ದಾಗಳ್‌ (ವಡ್ಡಾರಾ. 
೧೮-೨೪). ಅಟಕಾಳಿ (ಉಕ). ಅಟ್ಟಿ ಕಳೆ: ಕಾದಗೃವಣಿಯಟ್ಟಕಳಿ 
ಕರುಟು ಚಂದನಂಗಳನೊರಸಿ ಮಜ್ಜನವನು (ಸಿದ್ದರಾ. ೮-೭೩) ; ಬಳಿಕೆ 


. ಕುಂಕುಮನೆರಸಿದ ಮೃಗಮದದಟ್ಟಕಳಿಯ ನಾರಿಯರಳಕಕ್ಕೆ ತಳಿದು 


ಮಜ್ಜನವ ಮಾಡಿಸಿದರು (ಕುರಾಸಾಂ. ೨೯-೮೪) ; ಎಣ್ಣೆ ಬೆನ್ನ್ಟೀರಟ್ಟಕಳಿ 
ಯಿಂದವಳ ಮೆಯ್ಯ ಬಣ್ಣವೇಳಿಸಿದರು (ರಾಮನಿ. ೭-೬೪). 
[ಅಟ್ಟ + ಕಲ್ಯ) 


25| ಅಟ್ಟಿ ಕುಂಬಳ (ನಾ). ಬೀಜಕ್ಕಾಗಿ ಒಣಗಿಸಿ ಇಟ್ಟ ಕುಂಬಳಕಾಯಿ 


(ಸ್ಯಾಂಡರ್‌). [ಅಟ್ಟಿ * ಕುಂಬಳ] 


ಅಟ್ಟಿಗವಲ್‌ (ನಾ). ಮರದ ಎತ್ತರವಾದ ಕವಲುಕೊಂಬೆ: “ಅಟ್ಟಕ್ಕೆ 


-ಅಟ್ಟಗವಲ್‌, ಅಟ್ಟಿವಡಿ, ಅಟ್ಟಿ ಹಾಸ ೫ (ಶಮದ. ೨೯೮, ಪ್ರಯೋ), 
[ಅಟ್ಟಿ + ಕವಲ್ಕ್‌] 


30| ಅಟ್ಟಿಗುಣ (ನಾ). ಎಂಟರಷ್ಟು; ಎಂಟುಮಡಿ: ಇದ ಕಾದೊ ಅಟ್ಟಗುಣ 


35 


40 


45 


ಆಸ್ಪಮೇದದ ಪಲಮಕ್ಕೆ (ಎಇ. 1%, ೨೨-೧೫ ; 800). 
[ಸಂ. ಆಷ್ಟಗುಣ (ಅಷ್ಟ * ಗುಣ)] 


ಅಟ್ಟಿಗೆ (ನಾ). ಒಣಗಿದ ಕಟ್ಟಿಗೆ (7) : ನಿಘಾತದಂತದಂಡಂಗಳ ಕಿಡಿಯ 


ಕೆಂಡಂಗಳೊಳ್‌ ಪಕ್ಷಕಕ್ಷಂಗಳನುಚ್ಚಳಿಸಿ ನೆಗೆನ ನೆತ್ತರ ಸುಟ್ಟುರೆಗಳೊಳಂ 
ಕೋಡನೂಜಕಿ ಕೆಡೆವ ಮದಗಜಂಗಳುರಿಪತ್ತಿ ದಟ್ಟ ಗೆಯೊಟ್ಟಿ ಲಂತಿರ್ದುವು 
(ಅನಂಪು. ೧೪-೭ ವ). [~ ಆಡು?) 


ಅಟ್ಟಿಗೊಂಬು (ನಾ). ಮರದಲ್ಲಿಯ ಮುಖ್ಯವಾದ ಕೊಂಬೆ 


(ಸ್ಯಾಂಡರ್‌). "ಅಟ್ಟಿ ಗವಲ್‌? ಪರಾ. [ಅಟ್ಟ * ಕೊಂಬು] 


ಅಟ್ಟಿಗೋಲು, ಅಟಗೋಲು (ನಾ). ೧. ಎತ್ತರವಾದ ಗಳೆ ; ಆಕಾಶ 


ವನಡರುವಂಗೆ ಆಟ್ಟಿಗೋಲ ([ಸಾಠಾಂ. ಅಟ್ಟುಗೋಲ, ಅಟ್ಟಿ ಕೋಲ] 
ಹಂಗೇಕೋ (ಅವಚಂ. ೮೩೯) ; ಅಂಬರನನಡರ್ವಂಗಟ್ಟಿ ಗೋಲೇಕೆ ಬಿಡ 
ದಂಬುಧಿಯ ದಾಂಟುವಂಗೇಕೆ ಹಜುಗೋಲ್‌ (ಚೆಬಪು. ೫೭-೯೧). 
ಅಟಿಗೋಲು : ೨. ಎತ್ತಿನ ಮೇಲೆ ಹೊರೆಯನ್ನು ಹೇರಲು 
ಉಪಯೋಗಿಸುವ ಗಳೆ (ಉಕ. 8). 

(ಅಟ್ಟಿ, * ಕೋಲ್ಕು (ಆ ಕೋಲ್ಡ್‌)] 


ಅಟ್ಟಟ್ಟಿ (ನಾ). ದೂತನನ್ನು ಕಳಿಸುವುದು; ದೌತ್ಯ; ನಿಯೋಗ: 


ಅಟ್ಟಿಟ್ಟಿಕೆ ೧೧೩ 
ಇನ್ನ ಳಿಪಿಂದವಟ್ಟು ವಟ್ಟಿ ಬ್ಬಗಳಂ ಬಿಸುಟ್ಟು ದೆಮಗಂ ತಮಗಂ ಮುಳಿಸಿಂದ | | 
ಮಾಗಳಟ್ಟಿ ಬ್ರ ಗಳಪ್ಪುವು' (ಪಂಪಭಾ. ೯-೮೯); ಮೈತ್ರಕ್ಕಂ ಮೇರೆಗಂ 
ಅಟ್ಟಟ್ಟ ಛಂ ಸ್ವಾಮಿಭೃತ್ಯಸಂಬಂಧಳ್ಯಂ . .. ಬಲಂ ಕೂಡಿ ನಡೆಯೆ : 
(ತಹ ೯-೯೫ ವ); ಅಟ್ಟಿಲಿವೇಟ್ಟು ದೊರ್ಮೆಗೆ ವಿಭೀಷಣನಲ್ಲಿಗೆ ನನ್ಮ | 
ನಣ್ಬಿನಟ್ಟಟ್ಟಯ ಮಾತನಟ್ಟ' ದೊಡೆ ದೇವಿಯನಾತನ ಮಾತುಗೇಳ್ದು ಬಿಟ್ಟಿ, 5 
ಟ್ಟುಗುಂ' ತ್ತ ೧೧-೨೩) ; (ಪಂಪಭಾ. ೩-೨೭ ವ. ನೋ). 

ಟ್ರಟ್ಟಯಟ್ಟು- ದೂತರನ್ನು ಕಳಿಸು; ಸಂದೇಶವನ್ನು ಕಳಿಸು: 

ಇತ ಸೆಆಿಯಿಟ್ಟು ಮತ್ತ ಮಟ್ಟ ಟ್ಟ ಯಟ್ಟು ತಿರ್ದಪನುಚಿತ | | 

ಕ ಮನಂ ಕಾಮುಕರಜವರೆ (ಸಂರಾಮಾ, ೧೧-೮೨). | 
[ಅಟ್ಟ್ಟು* ಅಟ್ಟು + -ಇ. / ಪ್ರಾ. (ಆಡೇಶಿ”) ಆಟ್ಟಟ್ಟಿ- ಕಳು 
ಹೋದ] i 
ಅಟ್ಟಟ್ಟಕ, ಅಟ್ಟಾಟಕೆ, (ನಾ). ಬೇಕೆಯವರ ಮೂಲಕ ಸಂದೇಶ! | 
ಸೋೊಡಲಾದನನ್ನು ಹೇಳಿಕಳಿಸುವುದು; ದೂತರನ್ನು ಅಟ್ಟುವುದು ; | | 
ದೌತ್ಯ: ಆ: ಪ್ರಭುದೇವರು ಆಟ್ಟಟ್ಟಕೆ[ಪಾಠಾಂ. - ky ಟಿಕೆ]ಯಲ್ಲಿ | | 
ಕರೆಯಲಟ್ಟಿ ದರೆಂದು ಮುನಿಸನೊಳಗಿಟ್ಟು ಕೊಂಡು ಮು 'ಪ್ರಸ್ತಾ ವದ | 15| 
ವಚನ (ಶೈ ಸಂ. ೯೨-೧೨). ಅಟ್ಟಾ ಟಕ : ಅಟ್ಟಾಟಿಕೆಯ [ಪಾಠಾಂ, | | 
ಆಟ್ಟಟ್ಟ ಕೆಯ ಮಾತನಾಡಲಬೇಕೋ? ಮುಟ್ಟ ಬಂದುದಕೈಂಜಲಡೇಕೊ? | | 


(ಬಸವ, ೭೨೬) ; ಅಲ್ಲಮಪ್ರಭುದೇವರು ಸಿದ್ಧ ರಾಮಯ್ಯ ವಿಕಿ ಬಂದು ಅ 


ಬಾಗಿಲಲ್ಲಿ ರಲು ಆಟ್ಟಾ ಸದು ಸ ಮಅಹಾಗಿಪ್ಪುದು ನಿಮ | 
ಗುಚಿತವಲ್ಲಿಂದು ಚಿಕ್ಕ ದೆಣ್ಣಾ ಯಕರು ಬಿನೆ ಫಸಲು (ಶೂನ್ಯಸಂ. ೯೬-೨೨) ; 120 
ಭೃತ್ಯನಿದ್ದೆಡೆಗೆ ಕರ್ತನೆಯಿತಂದರೆ ಅಟ್ಟು ಟಳೆಯಲ್ಲಿ ಇಂತು ಕರೆವ | 
ರುಂಟೆ? (ಶೂನ್ಯಸಂ. ೯೯-೨೨). (ಅಟ್ಟು + ಅಟ್ಟು + -ಇಕ್ಕೆ) | 
ಅಟ್ಟಡನಿ (ನಾ). ದಟ್ಟವಾದ ಕಾಡು ; ಕಗ್ಗಾ ಡು: * ಡೆದುದು ಬೇಡ | 
ಸಗಳಟಿ ಡವರೆಸಿಳಗಿ (ಹಚಕಾ. ಪರಿ.. ರು! ; ಅಟ್ಟಿಡವಿಯೆನ್ನ | | 
ದೂರೆನ್ನ ದೆಡೆಯೊಳು (ಸಿದ್ಧರಾ. ೨-೫೪) ; ಎತ್ತಿ ಚೆಲ್ಲಿದ ಮಲು ಬೀಳದ | 
ಮೊತ್ತವೆತ್ತಟ್ಟಿಡನಿಯಲಿ ನಲವೆತ್ತು ಬೆಳೆದಿಟ್ಟಯ 'ಮರಂಗಳು (ಬಸಪ. 
೩೨-೬) ; ಪುಟ್ಟ ಬಾಲಕ ನಾರಾಯಣ ಹರಿಯೆನುತ ಅಟ್ಟಿಡವಿಯೊಳಗಿರಲು | 
Ss ೨-೩೫). "ಅಟ್ಟಾಗು ಪರಾ. [ಅಟ್ಟಿ - ಅಡವಿ] | | 
ಅಟ್ಟಿಡಿ (ನಾ). ಅತ್ಯಂತ ಕೆಳಭಾಗ; ತಟ್ಟಿ ತಳ: ಅಟ್ಟಡಿಯಲೆಲ್ಲಾ 
14 ತಟ್ಟಿ ತೆಳೆದೊಳು ಕಟ್ಟ ಕಡೆಯಲ್ಲಿ ಜಟ್ಟ ನೀ ತೆಜದಿಂದೆ ಎಕ್ಸ [ಲ| 
ನಾಗಿರಲು ಕೂತು (ಸಾನಂಚ. a ; ಅವಳ. ನಿನ್ನ ಕಾಲ ಅಟ್ಟಿ ಡಿ 
ಸಾರ್ಚದೊಡೆ ಲೋಕಕ್ಕೆ ಹೊಆಗಾನು (ನೀಕೈಪು. ೫-೨೦-೧). | 
[ಆಡಿ + ಅಡಿ] 
ಅಟ್ಟಡಿ (ನಾ). ಜನ ಹೆಚ್ಚಾಗಿ ಸೇರುವ ಸ್ಥಳ; ಜನಸಂದಣಿಯ 
ps ಅಥವಾ ಮನೆ (ಸ್ಕಾ ಡರ್‌). (2) 
ಅಟ್ಟಿಣ "ಅಟ್ಟಳೆ' ನೋ. 
ಅಟ್ಟಣಿಕೆ “ಅಡ್ಡಣಿಗೆ' ನೋ. | 
ಅಟ್ಟಿ ಣೆಗೆ "ಅಟ್ಟಳಿಗೆ? ನೋ. | 
ಅಟ್ಟಕ್ಕೆ "ಅಟ್ಟಳೆ' ನೋ. 
ಅಟ್ಟಿ ಣ್ಮೆ (ನಾ), ಒಂದು ಬಗೆಯ ಕಾಲುಕೋಳ (?) : ಧನವೆಲ್ಲ ಸನೆಯೆ 140 
ಸೇಕ್ಕಾಮಾತೆ ಬಿಡದೆಯಾತನ ಕಾಲಿಗಟ್ಟಣೆಯ ಹೊಲಿದು ಬಾಗಿ ೮, 
ಕಾಯ್ಬುತನುವಿನಿಂದಿರೆ (ಪಾಸೋಪು. MN [2] | 
ಅಟ್ಟಣೆ (ನಾ. (ಕರಾ) ಸಿದ್ಧತೆ; ಏರ್ಪಾಡು : ನಿನ್ನ ತಂದೆ ಹೇಳಿದ್ದು | 
a ನಿನಗೆ? ಹೇಳು, ಹಾಗಾದರೆ ನಾವು ಸ ಆತ 
| 
| 


30 ; 


| 
| 
[ss] 
[ 
| 
| 
| 
| 
| 
i 
| 
1 
| 
1 
| 
i 
I 
| 
| 


ಮಾಡಬಹುದೋ (ಸೋಲು. ೩೫). [2] 45 | 
| 


ಅಟ್ಟಿಶಾಳ, ಅಟತಾಳ, ಅಡತಾಳ (ನಾ). [ಸಂಗೀತ] ಒಂದು ಬಗೆಯ | 


ಅಟ್ಟವಣೆ 


ತಾಳ : ಧ್ರುವತಾಳಮಟ್ಟ ತಾಳಂ ತ್ರಿಪುಡಂ ರೂಪಕ (ಛಂದಸ್ಸಾ., ೫-೧). 
ಅಟಿತಾಳೆ: ನಿದೂಷಕನು . . . ಅಟತಾಳಗತಿಯಿಂದ ಅಂಡುಗಳ ಮೇಲೆ 
ಯೇಟುಗಳಂ ಬಡಿಯುತ್ತ (ಸೌಗಂಧಿ. ೫೦೩-೧೬). ಅಡತಾಳೆ : ಬೇಗದಿ 
ಧೃವಮಕೆಯವು ಪಡಿಮಕೆಯವು ಯೇಗೈಯ್ಯಲಡತಾಳಗಳು (ತರ್ಕಕಾ. 
[ಸಂ. ಆಷ್ಟ ತಾಲ (ಆಷ್ಟ + ತಾಲ)] 


೭-೫೬). 


| ಅಟ್ಟಿತೆಂಗು (ನಾ). ಬೀಜಕ್ಕಾಗಿ ಒಣಗಿಸಿ ಇಟ್ಟಿ ತೆಂಗಿನಕಾಯಿ 


(ಸ್ಕಾಂಡರ್‌). ` [ಅಟ್ಟ * ತೆಂಗ್ಳು] 


' ಅಟ್ಟ ದೆಅಕೆ (ನಾ). ದೊಡ್ಡ ತೆರಿಗೆ ; ಹಿರಿಯ ಸುಂಕ (?) : ಕನಕಸೀನ 


ಭ ಟ್ಭ್ರಾ ರರ್ಗ್ಗೆ ತಿಪ್ಪೆಯೂರೊಳಾದ ಅಟ್ಟಿ ದೆಜಕಿಯುಂ ಕುಜುದೆಆಕಿಯು 
ಮುಟ್ಟ ಸಾಮನ್ನದೆಆಕೆಯೆಲ್ಲವಮ್ಪಿಟ್ಟಿಂ (ಎಕ. 113,: ಮಳವ. ೩೦-ನ೦; 


909). ಪೆರ್ಜುಂಕ ಹೋ. P “axon upper rooms” 


[೬ ಅಟ್ಟಿಗಳ ಮೇಲಿನ ತೆರಿಗೆ] ಎಂದು ಶಾಸನದ ಸಂಪಾದಕರು 
ಭಾಷಾಂತರ ಮಾಡಿದ್ದಾರೆ. [ಅಟ್ಟ * ತೆಜ್ಕಿ] 
ಅಟ್ಟ ಬೆಟ್ಟ (ನಾ).. ದಟ್ಟವಾಗಿ ಹಬ್ಬಿರುವ ಬೆಟ್ಟ (2): ಅಟ್ಟಜೆಟ್ಟದ 


ಕಿಬ್ಬಿಯೊಳಗೆ . , , ಮುಟ್ಟ ಮೇದವು ಹುಲ್ಲನು (ಗೋಹಾಡು. ೪೪-೯); 
ಅಟ್ಟ ಬೆಟ್ಟದಲ್ಲಿ ಪುಟ್ಟ ಜೀವನದಲ್ಲಿ ಸೆಟ್ಕೋಳೆ ನಿನ್ನ ಹರಸಿದೆ (ಹುಟ್ಟಿ ಹ. 
೧೪೬). ಅಟ್ಟ ಡನಿ ಹೋ. [ಅಟ್ಟ * ಬೆಟ್ಟ (ಆ ವೆಟ )] 


ಟ್ರಮಡಿಸು (ಕ್ರಿ). ಎಂಟುಮಡಿ ಮಾಡು; ಎಂಟಿರಷ್ಟು ಮಾಡು: 


ಸಟಗ ಮೆಚ್ಚಿ ಕೊಡನು ಕೃಷ್ಣ ... . ಕೆಟ್ಟಿನೆಂದರು ಇಲ್ಲ, ಕ್ಲೇಶ 
ಬಟ್ಟರು ಇಲ್ಲ, ಅಟ್ಟಮಡಿಸಿ [ಪಾಠಾಂ. ಅಟ್ಟಿಸಿ] ನಿಸ್ಮೂರ ಆಡಿದಡಿಲ್ಲ 
(ಪುರಂದ. ೫-೧೩೮-೨), 

[ಅಟ್ಟ (ಆ. ಸಂ. ಅಷ್ಟ) * -ಮಡ್ಕಿ + -ಇಸ್ಕು] 


ಅಟ್ಟಿ ಲಾಟ (ನಾ). ಬಯಲಾಟಿ: ರಾಮಾಯಣ ಭಾರತ ಕಥೆಗಳು 


ಜನತೆಗೆ ಕಥಕರು ಭಟ್ಟರು ಆಟ್ಟಿಲಾಟಿದವರು ಇವರಿಂದ ಕೇಳಿ ಹಿಂದಿನಿಂ 
ದಲೂ ಪರಿಚಿತವಾಗಿದ್ದುವು ಟು. ೭). [ಅಟ್ಟಿಲು+ ಆಟ] 


| ಅಟ್ಟಿಲು (ನಾ). ಬಯಲಾಟವನ್ನು ಆಡುವುದಕ್ಕಾಗಿ ಹಲಗೆ ಮೊದ 


ಅಾದವುಗಳಿಂದ ಸಿದ್ಧಪಡಿಸಿದ ವೇದಿಕೆ: ಮನೆಗಳಲ್ಲಿದ್ದ ಚಾಪೆ, 
ತಟ್ಟು ... ಗೋಣಿಯ ಚೀಲಗಳು ಆಟದ ಆಟ್ಟಿಲಿನೆ ಮುಂದುಗಡೆ ಹರಡಿ 
ಕೊಂಡವು (ಚಿಳುನು. ೨೧೯). [ಇ ಅಟ್ಟಿ] 


ಅಟ್ಟಿಲೆ “ಅಟ್ಟಳೆ' ನೋ. 
ಅಟ್ಟವಡಿ (ನಾ). ಉದ್ದವಾದ ದೊಣ್ಣೆ (?) : “ಅಟ್ಟಕ್ಕೆ- ಅಟ್ಟಗವಲ್‌, 


ಬ 


ಅಟ್ಟಿ ವಡಿ, ಅಟ್ಟಹಾಸ? ( ಶಮದ. sre ಪ್ರಯೋ). [ಟ್ಟ + ಬಡ್ಡಿ) 


ಅಟ್ಟವಣೆ, ಅಟನಣ್ಕೆ, ಅಟ್ಟಾವಣೆ, ಅಟ್ಟಿವಣೆ, ಅಕವಣ್ಣೆ ಅಠಾ 


ವಣೆ, ಆಠವಣೆ, ಟವಣೆ, ಠವಣೆ (ನಾ). ೧. ಕೂಡುವ (ಮತ್ತು 
ಕಳೆಯುವ) ಲೆಕ್ಕ (ದಕ. 8). ೨. ಭೂಕಂದಾಯ. ೩. ಭೂ 
ಕಂದಾಯದ ಲೆಕ್ಕಪತ್ರಗಳನ್ನಿಟ್ಟು ಆ ಕಾರ್ಯಭಾರವನ್ನು ನಿರ್ವ 
ಹಿಸುವ ಸರಕಾರದ ಶಾಖೆ ಮತ್ತು ಅಧಿಕಾರವರ್ಗ; “ರೆವೆನ್ಯೂ” 
ಇಲಾಖೆ: ಶತ್ರುಗಳ ಸೈನ್ಯದ ಜನಕ್ಕೆ ಬಂಧುಮಿತ್ರರಾಗಿ ನಮ್ಮ ಸೇನೆ 
ಯಲ್ಲಿ ಸಂಬಳಕ್ಕಿರುವ ಜನಗಳಂ ವಿಚಾರಿಸಿ, ನಮ್ಮ ದಂಡಿನಲ್ಲಿ ಅಧಿಕಾರ 
ವಿದ್ದಕೆ... ಅದನ್ನು ತೆಗೆದು ಅಟ್ಟಿ ವಣೆಯಲ್ಲಿ ಅಧಿಕಾರಮಂ ನೇಮಿಸ 
ಬೇಕೇ ಹೊರತು ಸೇನೆಯಲ್ಲಿ ನೇಮಿಸಕೂಡದು (ಮುದ್ರಾಮಂ. ಆ೮). 
ಅಟಿವಣ್ಣೆ:.೧,೨ (ಕ). ಅಬ್ಟಾ ವಣೆ : ೩. ಸಾಮಾನ್ಯವಾಗಿ ಪೋಲೀಸು, 
ಅಟ್ಟಾವಣೆ, ಕಂದಾ ಸಚಾರೆಗಳಲ್ಲಿ. ಈ ಪಂಗಡದವರು ಅನೇಕರು ಚಾಕರಿಗೆ 
ಸೇರುತ್ತಿದ್ದರು (ಕೆಲನೆ. ೨೦೩). ಅಟ್ಟಿವಣೆ: ೧. ಕಟ್ಟಳೆ, ಅಟ್ಕವಣೆ, 
ಅಡ್ಡಿಕೆ... ಇತ್ಯಾದೌ ಸ್ಪತೋ ದ್ವಿತ್ವ "ಮಾಪನ್ನಾ ನಾಂ ಚತರ ತಂ 
ಪುನಶ್ಚ ದ್ವಿತ್ವಂ ಪ್ರ ಪ್ರಸಜ್ಯತೇ (ಶಬ್ದಾನ ನು. ೬೭ ವ್ಯಾಖ್ಯಾ). ೨, ವೀರಭದ್ರ 
8 


ಅಟ್ಟಿ ವಣೆ ಇಲಾಖೆ ೧೧೪ ಅಟ್ಟಿ ಹಾಸ 


ದುರ್ಗದ ಅಕ್ಕೆ£ಟ್ಮವಣೆಗೆ ತೆಜುವ ಬೀಡು ದೇವಸ್ಥಾನದ ಅರೆವಾಸಿ | ಅಟ್ಟಿವಣೆಕೋಲ್‌, ಟವಣೆಕೋಲ್‌, ಶವಣೆಕೋಲ್‌ (ನಾ). 


ಊಳಿಗ ಮಾನ್ಯ . .. ಇದಜಲ್ಲಿಯುಂ ಅಕ್ಕ ಓಟ್ಮಿ3ವಣೆಗೆ ಸಲುವ ವೈರು (ಹಿಂದಿನ ಕಾಲದಲ್ಲಿ) ಓದುವಾಗ ಪುಸ್ತಕವನ್ನು ಇಟ್ಟುಕೊಳ್ಳುವು 
ಸುಂಕ ಪೊಂಮು (ಎಕ. 111, ಶ್ರೀರಂಗ. ೧೦೦-೧೬೩, ೧೭೨; 1724); ದಕ್ಕೆ ಉಪಯೋಗಿಸುತ್ತಿದ್ದ ರ) ಸಾಮಾನ್ಯವಾಗಿ ನಾಲ್ಕು ಕಾಲು 
ಅಕ್ಕ £ಟ್ಮಿ ]ನಣೆ ವಗೈರೆ ಸ್ಥಳ ಖರ್ಚು ಹೋಗಲಾಗಿ (ಮಹಾವಂ. 11. ೬೭). ಗಳನ್ನು ಜೋಡಿಸಿ ಮಾಡಿದ ಪೀಠ; ಅಂಥ ಪೀಠದ ಪಾದ. ಐ 
ಅಕವಣ್ಣೆ: ೨. ಕರಣೀಕರ ಆಠವಣೆಯ ಮಾಗಣೆ ಶಾನುಭೋಗರ ವರ್ತನೆ| 5 (ತಪ್ಪಿ. ೪೫, ೪೬ ನೋ) : ಇರ್ದನಟ್ಟವಣೆಕೋಲ್ಲಳ ಮೇಲೆಸೆದಿರ್ದ 
ಯಿಂದ ಗಂ (ಮೈಆರಿ, ೧೯೩೪, ೨೭-೨೦ ; 1430). ೩. ಚಿಕಅಠನಣೆಯಾ | ವೀರ ಸಿ NN ತದ ಶಾಸನಂಬರೆದ ಪೊತ್ತಗೆಯಂತಮರಾಪಗಾತ್ಮಜಂ 
ಮಾದರರ್ಸನ ಬರಹ (ಎಕ. ೫1೪, ಶ್ರೀರಂಗ. ೨೮೦-೭೮ ; 1460) ; ಅಠವಣೆ | (ಪಂಸಭಾ. ೧೧-೪೬). ಟಿವಣೆಕೋಲ್‌ : ಹೊತ್ತಗೆಯ ಟವಣೆಕೋಲ್ಗಳ 
ವೆಂಕಟರಮಣಪ ಕಂದಾಚಾರದ ನಾರಾಸಿ (ಎಕ. 2೭11. ಪಾವುಗ. ೬೦-೨೭; ಲೆತ್ತಿದ ತೆಜದನ್ತೆ ಸರದ ತನ್ನಲು ತನುವಂ ತೆತ್ತಿಸಲ್ಕಮರಕಾಂತಾ ಜತ್ತಕಿಯ 
1705) ; ನೀನು ಮಾಡಿಯಿರುವ ಮಸೀದಿ ಧರ್ಮಕ್ಕೆ ಆಠವಣೆಯಿಂದ ರುಯ್ಕೆ ದೇಕಂ ನಾಕಕ್ಕೊ ದ (ಎಕ. ೩11, ಚಿಕ್ಕನಾ. ೧೮-೩೦ ; 1149). 
ವರುಷ ೧ಕ್ಕೆ .. . ವರಹದ ಮೇರಿಗೆ ಕೊಟ್ಟು ಬರುವದು ಸರಿಯಷ್ಟೆ (ಎಕ. |10|  ಠವಣೆಕೋಲ್‌ : ಶ್ರಿತರತ್ಸ ಪೀಠವಾಲಂಬಿತ ಲಂಬನ ಸಮಿತಿ ನಾಲ್ಕು 
1X, ನೆಲಮಂ, ೮-೭; 1763). ಅಠಾವಣೆ : ೩. ಆಗಿನ ಕಾಲದ ಸುಬೇ ಮನುಯೋಗದ ಸಿಯ ಮಣಿಖಚಿತಮದೇನತಿಶಯಮಾದತೊ. 
ದಾರ್ರ ಮನೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಊಳಿಗದವರು ಅಠಾವಣೆ ಕವಣೆಕೋಲ್‌' ಯತಿಪತಿಯಾ (ಮಲ್ಲಿಪು. ೧೦-೧೩೪); ಸೆಳೆಮಂಚದ 
ಕಂದಾಚಾರ ಎಂಬ ವರ್ಗದವರೂ ಇರುತ್ತಿದ್ದರಂತೆ (ಸಕತೆ. ೭೯). ಕಾಲೆಂಬ ಕವಣೆಕೋಲೊಳಗೊಪ್ಪುವ ಪಾಸೆಂಬ ಕವಳಿಗೆಯೊಳೆಳಜೌವನೆ 
ಆಠವಣೆ: ೨. (ಕಿಸಂಗ್ಲಾ. ೧೯). ಟಿವಣೆ: ೧. ತ್ಕ ನಲ್ಲಳು ಯವಯನಮೆಂದೆಂಬ ಲಸತ್ಪುಸ್ತಕದೊಳಗೆ (ಜಯಕಾ. ೮-೫೮). 
ಮುನಿದ ನಲ್ಲನ ಮುಂದೆ ಬಿಕ್ಕಳಿಸುತ ನುಡಿವಂತೆ ಲೆಕ್ಕ ಟವಣೆಯಾಗಿ |15 [ಅಟ್ಟಿ ವಣೆ * ಕೋಲ್‌] 

ಕೊರಳು ಕುಣಿದು ದನಿಯಿಕ್ಕುವ ರಾಗ ರಂಜಿಸಿತು (ಭರಚ. ೫-೬೩) (ಲೆಕ್ಕ | | ಅಟ್ಟಿನಿಧ (ನಾ). ಎಂಟು ಬಗೆ: ಅಟ್ಟವಿಧಕರ್ಮ್ಮಮೆಲ್ಲಮನಟ್ಟು[0]ಬರಿ 
ಬಿವಣೆಯಾಗಿ ಎ ಲೆಕ್ಕಕ್ಕೆ ಅನುಗುಣವಾಗಿ, ತಾಳಬದ್ಧವಾಗಿ] ; ಗ್ರಾಮ ಗೊಂಡು (ಎಇ. ೫, ೧೫೨-೪೫ ; 915). [ಸೆಂ. ಅಷ್ಟವಿಧ (ಅಷ್ಟ * ವಿಧ)] 
ಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಧನಿಕರಾದವರ ಮನೆಗಳಲ್ಲಿಯೂ ಬಾಲ| | ಅಟ್ಟಿನೈ (ನಾ). ಹುಲ್ಲು ಮುಂತಾದವನ್ನು ಮೆದೆಹಾಕುವುದಕ್ಕಾಗಿ 
ಕರಿಗೆ ಓನಾಮದಿಂದ ಮೊದಲುಮಾಡಿ ಕೊಟ್ಟಿ ಕಾಗದ ಓದುವುದು, ಹೇಳಿ ಕಲ್ಲುಗಳ ಮೇಲೆ ಗಳುಗಳನ್ನು ಜೋಡಿಸಿ ಸಿದ್ಧ ಪಡಿಸುವ ವೇದಿಕೆ, 
ದ್ವನ್ನು ಬರೆಯುವುದು, ಟಿವಣೆ ಹಾಕುವುದು, ಕಳೆಯುವುದು, ಇಷ್ಟರ |20 —ಅಟ್ಟ (ದಕ. ೪). 

ಮಟ್ಟಿಗೆ ಕನ್ನಡದಲ್ಲಿ ಹೇಳಿಕೊಡುವ ಮಠಗಳನ್ನು ಇರಿಸಿದ್ದರು (ಕುರಾಚ. ಅಟ್ಟ,. / ತಮಿ, ಅಟ್ಟಮಿ ; ತುಳು. ಅಟ್ಟಿ ಮಾ] 

೨೭) ; ಕತ್ತೆ ಚಿತ್ರಗಾರನ ಮಿಂಡ, ಹಣ ನೋಟಗಾರನ ಮಿಂಡ, ಟವಣೆ! | ಅಟ್ಟಿನ್ನೆ (ನಾ). ಅಷ್ಟಮಿ : *ಇತ್ತಕ್ಕತ ಒಂ: ಅಷ್ಟಮಿ-ಆಟ್ಟಿವೆ ೫ (ಶಮದ. 
ಶಾನಭೋಗನ ಮಿಂಡ (ಗಾಜಿ. ಕ). ೪. “ಸುಳ್ಳು, ಮೋಸ್ಕ ಕಸಟ ಹ ೨೭೯ ಪ್ರಯೋ). ಸ ಅಷ್ಟ 4 ಮಾಸ] 

(ಸರ್ವಜ್ಞ. ಕೋಶ) ; ನವಣೆಯನು ಉಂಬುವನು ಹವಣಾಗಿ ಇರುತಿಹನು | ! ಅಟ್ಟಸ, ಅಟ್ಟಾಸ (ನಾ). ಆಡಂಬರ; ಠೀವಿ: ಮತ್ತಮೊರ್ವಳ್‌ 
ಭವಣಿಗಳಿಗವನು ಒಳಬೀಳನೀ ಮಾತು ಟವಣೆಯಲ್ಲೆಂದ (ಸರ್ವಜ್ಞ. |2 [25 5] ದಟ್ಟ ಸದ ಜಗದಿಟ್ಟಿ ಸೋರ್ಮುಡಿಯಂ ತುಜುಬಿ (ರಾಮಾಶ್ವ. ಜಂ 
೨೦೨೧). ಠವಣೆ: ೧. ಅಂತು ಸುಘೋಷೆಯೆಂಬ ವೀಣೆಯಂ ಕೊಂಡು| | ಒರ್ನಳಟ್ಟಿ ಸದಿ ಕೊಟ್ಟ ಪೊಲಮಟ್ಟಿ ಳಾಗ (ಶ್ರೀರಾಮ. ೪-೯) ; ಅಂದಿನ 


ಕಳೆಯನಳವಡಿಸಿ ತಂತ್ರಿಯಂ ಸುತಂತ್ರರಮಾಡಿ ಕವಣೆಯೆಂಬ ಪವಣಜಕದು | 
ಪೊಯ್ದು (ಮಹಾನೇ. ೫-೧೪೮) ; ಇಮ್ಮಡಿಸಿ ಠವಣೆಯಿಕ್ಕಲು ಘಂಮನೆ 


ನನ್ನ ಟ್ವಸವನ್ನು ಬಗೆಯಲಳವೆ ಅವ್ವಾ (ಗಿಳಿವಿಂ. ೧೩-೨೧). ಅಟ್ಟಾ ಸ: 
ಅನುಸರಿಸಿಕೊಂಡಿಹರೊಳಾಗದಟ್ಟಾ ಸವಾಮೋದ ಸತ್ಪಾಲನೆಲೆ ತ 


ತಾಂ... ಇಮ್ಮಡಿಸಿ ಠವಣೆಯಿಕ್ಕಿದ ವಿವರ (ವ್ಯವಹಾ. ಹೇಆಕಿನ ಲೆಕ್ಕ) ; ತವ (ಜಿನಮು. ೨೩-೧೭). (ಸಂ. ಅಟ್ಟಹಾಸ. / ಮರಾ. ಅಟಾಸ್‌] 

ಹೊನ್ನ ಕವಣೆಯ ಕೂಡಲಘವದು ಬೆನ್ನ ಬಿಡುವುದೆ (ಪ್ರಹ್ಲಾಚ. ೭-೧೦) ; |30| ಅಟ್ಟಿ ಹನಸು (ನಾ). (ವೇದದಲ್ಲಿ) ಗೊತ್ತಾದ ಸಂಖ್ಯೆಗಿಂತ ಹೆಚ್ಚು 
ಉಭಯರುನ್ನತ ಗೆಲುವಿನಲಿ ಧೂಳಕೃರಿಚ್ಚೆಯ ಠವಣೆ ಮಗ್ಗಿಗಳ (ಜಿನಭಾ. ಶಬ್ದಗಳು ಅಥವಾ ಮಂತ್ರಗಳಿರುವ ಹನಸು; ಅನುವಾಕದ 
೭-೩೨), ೫. ಮೊತ್ತ; ರಾಶಿ: ತವಕನೆಂಡೇ ಕಾಗೆ ಬಳಗದ ಠವಣೆ ಕಡೆಯಲ್ಲಿ ಅನಿಯತ ಸಂಖ್ಯೆಯ ಪದವಾಕ್ಯಗಳಿಂದ ಕೂಡಿದ 
ಯೆನಿಸುವ ಕಂಡ ನರರಿಗೆ ಕವರಿಕೊಡುವಾ ದಾನವದು ತಾಮಸದಾನವದು ಹನಸು : ವೇದಮುಮನುದಾತ್ತಾನುದಾತ್ತ ರಸಮಯ ಸ್ವರಿತ ಪ್ರಚಯ 


ಯೆಂದ (ಜ್ಞಾನಸಿಂ. ೩೦-೨೪). ಸುಸ್ವರಂಗಳಿಂ. . . ಪದಪಾಳಿ ಸುಜಟಾಕ್ರಮಂ ಬಳಿಕಟ್ಟಹನಸೆಂಬಿನಂ 
[ಸಂ. ಆಸ್ಮಾಪನ. / ಮರಾ. ಆಠವಣ್‌ ಲೆಕ್ಕದ ಪುಸ್ತಕ. ೯ ells ಲೋಕದಾ ಜನಂಗಳು ನೋಡೆ (ವೀಕೈಪು. ೪-೭-೨೧, ೨೨). "ಹನಸು' 

ನಣೆ, ಅಟ್ಮಿವಣೆ- ಇವುಗಳ ಆದಿಸ್ವರ ಲೋಪದಿಂದ ಟವಣೆ, ಕವಣೆ ಎಂಬ ಪರಾ. [ಅಟ್ಟ * ಹನಸು] 

ರೂಪಗಳು ಉಂಟಾಗಿವೆಯೆಂದು ಇಲ್ಲಿ ಭಾವಿಸಲಾಗಿದೆ. ಆದರೆ, ಸಂ. ಅಟ್ಟಹಾಸ (ನಾ). ೧. ತುಂಬ ಗಟ್ಟಿಯಾದ ನಗು: ಭುಜಂಗೇಂದ್ರ 


ಸ್ಥಾಪನ ಎಂಬುದರಿಂದೆ ಪ್ರಾಕೃತದ ಮೂಲಕ ಠವಣೆ ಮತ್ತು ಟವಣೆ ನಂಕುರಮುನ್ಮೀಲಿತಮಟ್ಟಿ ಹಾಸಮೆ ದಳಾನೀಕಂ ವೈಷಂ ಪುಷ್ಪಂ (ಗದಾಯು. 
ಬಂದಿನೆಯೆಂದು ಭಾನಿಸುವುದೂ ಸಾಧ ೫ ೧-೨) ; ಆಡತೊಡಗಿದನಟ್ಟಿ ಹಾಸದಿಂದಂ ಮಸಗಿ (ತಿರುರ. ೨೮-೬) ; ಆ 
ಅಟ್ಟಿ ವಣೆ ಇಲಾಖೆ, ಅಠವಣೆ ಇಲಾಖೆ, ಆಠವಣೆ ಇಲಾಖೆ (ನಾ). |40| ಸಿಂಗಂ... ಗಾಸಿಮಾಡದೆ ಪುತ್ರನಂ ಪಿಡಿದುಕೊಂಡಟ್ಟಿ ಹಾಸದಿಂ ಮಾನ 
8 ದಾಯದ ಇಲಾಖೆ (ಗ್ಯಾಕೆಟ್‌). ಅಠವಣೆ ಇಲಾಖೆ ವರ ತೆಜದಿಂದೆ ನುಡಿದುದು (ಜೈಮಿಭಾ. ೨೬-೩೪). ೨. ಆಡಂಬರ; 
(ಸ್ಕಾಂಡರ್‌). ಆಶಠವಣೆ ಇಲಾಖೆ (ಕಿಸಂಗ್ಲಾ. ೧೩೯). ಠೀವಿ: ಈತನು ನ್ಯಾಯಾಧೀಶನ ಗೌರವದ ಉಡುಪುಗಳನ್ನು ಧರಿಸಿ 
[ಅಟ್ಟ ವಣೆ * ಇಲಾಖೆ] ಅಟ್ಟಹಾಸದಿಂದ ತನ್ನ ಉನ್ನತಾಸನದ ಮೇಲೆ ಕುಳಿತು ಅಪರಾಧಿಗಳನ್ನು 
ಅಟ್ಟಿ ವಣೆ ಕಚೇರಿ, ಅಠವಣೆ ಕಚೇರಿ (ನಾ). ಭೂಕಂದಾಯದ ವಿಚಾರಣೆಗಾಗಿ ಬರಮಾಡಿದನು (ಕಲಾಧ. ೯೨); ಅವನು ತುಂಬ ಅಟ್ಟ 
ನಡೀರಿ (ಗ್ಯಾಕೆಟ್‌). ಅಠವಣೆ ಕಚೇರಿ (ಸ್ಯಾಂಡರ್‌). 45| ಹಾಸದಿಂದ ಮೆರೆಯುತ್ತಾ ಇದ್ದಾನೆ (ರೂಢಿ). "ಅಟ್ಟಸ? ಪರಾ. 


[ಅಟ್ಟಿ ವಣೆ * ಕಚೇರಿ] [ಸಂ. (ಅಟ್ಟಿ * ಹಾಸ)) 


ಅಟ್ಟಿ ಹಾಸಂಗೆಯ್‌ ೧೧೫ ಅಟ್ಟಾಲ 


ಅಟ್ಟಿಹಾಸಂಗೆಯ್‌ (ಕ್ರಿ). ಹಾಸ್ಯಮಾಡಿ ನಗು; ತಿರಸ್ಕರಿಸು: | ನಾಲ್ಕೂ ಅಟ್ಟಳೆಗಳ ಮೇಲೆ' (ಚಿಟ್ಟಅ. ೬೪-೮). ಅಟ್ಟಿಣ : ೧. ನಿಜಕಿ 
ತೊಟ್ಟಿನೆ ತೊಳಲ್ವಂತೆ ಮಾಡೆ ಫೊರ್ಕುಳ್‌ ಸುಳಿಯನಟ್ಟಹಾಸಂಗೆಯ್ಯೆ | |,  ಯುಡಿಗೆ ಸುತ್ತುಸುತ್ತಿನ ಕೋಟಿಗಳು ತೋರ ಪೊಜವಾಜ್‌ ಕೊತ್ತಳಂ 
ಕಿಹುದೆರೆಯ ಮುಜುಕಮಂ ತ್ರಿವಳಿ (ಸದ್ಮರಾ. ೩-೨೮). ಪಜಮೆಗಳೆಜಪ ಸೋಗೆದುಜುಬು ಮುಗಿಲಟ್ಟಿಣಂ ಮುಡಿದ ಹೊಂಗೇದ 
[ಅಟ್ಟಹಾಸ + ಗೆಯ್‌] ಗೆಯ ಗಜಕಿಯೆಸಳೆ ಕೂರ್ದಸಿಗಳು (ಭಿಕ್ಬಾಚ, ೨-೮) ; ಆಡಿಗಟ್ಟಿಣವೇಕೆ 
ಅಟ್ಟಿಹಾಸಂಮಾಡು (ಕ್ರಿ). - ಅಟ್ಟಹಾಸಂಗೆಯ್‌: ಅತುಳಲಕ್ಷ್ಮೀ| 5, ಬೋಡಂಗೆ ಕಬ್ಬೇಕೆ ಕೋಡಗನ ಕೈಗೆ ಬಳೆಯೇಕೆ (ಸರ್ವಜ್ಞ. ೧೩೭೪). 


ಯನಟ್ಟಹಾಸಂಮಾಡುವವೊಲಿರ್ದುದಾ ಪುರಂ (ಜೈನಿಭಾ. ೧೦-೩೫). | ಸವೆದ ಬಾಗಿಲುಗಳಾ ಪುರಕೆ (ತಿರುರ. ೨); ಎಣಿಸಬಾರದ ನೃಷಭಕೇತನಂ 
[ಅಟ್ಟಿ ಹಾಸ * ಮಾಡು] ಗಳ ಅಟ್ಟಣೆ[ಪಾಠಾಂ. ನಟ್ಟಿಳೆ, ನಟ್ಟಿಲಿ]ಗಳ ಕೊತ್ತಳದೊತ್ತಿನ ಮಣಿಗಳಸ 
ಅಟ್ಟಹಾಸಕ (ನಾ). ಮೊಲ್ಲೆ; ಕುಂದಪುಷ್ಪ. [ಸೆಂ.] ಕೋಂಟಿಗಳ (ಸಿದ್ಧರಾ. ೧-೧೫) ; ಮಿಗಿಲೆನಿಪಟ್ಟಣೆಯಿಂದಂ ಮುಗಿಲಂ 
ಅಟ್ಟಹಾಸಗಾಆ (ನಾ). ಆಡಂಬರದ ಮನುಷ್ಯ; ಠೀವಿಯಿಂದ ಮುಟ್ಟು ನ ಪತಾಕೆಯಿಂ (ಜಗನಿ. ೨-೨೦) ; ಗೋಮೇಧಿಕದ ಮುಗಿಲಟ್ಟಿ 
`ಮೆರೆಯುವವನು (8). [ಅಟ್ಟಹಾಸ * -ಗಾಜ (ಆ -ಕಾಜ)) | ಣೆಯ ಸಾಲುಗಳ (ಕೋಗಯ. ೩-೭). ೨. (ಹಲಗೆ ಮೊದಲಾದವು 
ಅಟ್ಟಿಹೆರಳೆ (ನಾ).. ಹೆರಳೆಹಣ್ಣಿನಿಂದ ಮಾಡಿದ ಒಂದು ಬಗೆಯ | ಗಳಿಂದ ಮಾಡಿದ) ಎತ್ತರವಾದ ವೇದಿಕೆ: ಅನೆಗಳ ಮೇಲೆ ಕಟ್ಟದ 
ಅಡಿಗೆ. [ಅಟ್ಟ + ಹೆರಳೆ (ಆ ಪೇರೀಳೆ)] ಆಟ್ಬಿಣೆಗಳ ಮೇಲೆ ಅಪ್ಸರೆಯರು ನರ್ತನ ಮಾಡಿದರು (ನಡೆದಾ. 1], 
ಅಟ್ಟಿಳ್ಳ "ಅಟ್ಟಳೆ' ನೋ. ೧೫೩೯). ಅಟ್ಟಿಲೆ : ೧. ಬಲವದ್ವಜ್ರಕವಾಟಮೆರ್ದೆಗಳ್ಳಾಟಂ ರಿಪುಶ್ರೇಣಿ 
ಅಟ್ಟಳ್ಳ (ನಾ). ಮೆರೆತ; ಔದ್ಧತ್ಯ: ಅನನ ಅಟ್ಟಳನೆಲ್ಲವೂ ಹತ್ತೆಂಟು |15|  ಗಟ್ಟಿಲೆ[ಗಳ್‌ ಸಾಲ್ವುದು] ವೈರಿನೀರರಸಮಂ ತೂ ಗರ್ಲ್‌ (ಪುಷ್ಪವು, 


ನಿಲಯಮಾದೊಡಂ ಭಂಗಸಹಿತಮಾಗಿರ್ಪುದೆಂದು ಅವಿರಳ ಪಯೋನಿಧಿ | ಅಟ್ಟಣೆ : ೧. ಶಿವನಾಗಮನೆ ನೆಗೆದ ಬಿರುದಿನಟ್ಟಣೆಯದಕೆ ಶಿನಪುರಾಣಂ 
| 


10 


ವರ್ಷಗಳೇವೆ (ಸ್ಯಾಂಡರ್‌). [ಇ ಅಟ್ಟ] ೯-೨೬); ಅಟ್ಟಿಲೆಯೇಣ ಕಣ್ಮುಚ್ಚಲೆಯೊಳು ತಮ್ಮ ಮುಟ್ಟುವರೆಂದು 

ಅಟ್ಟಿಳವಾಜು (ಕ್ರಿ). ಮೇಲಕ್ಕೆ ಹಾರು: ಇದ ಘಾಯದಲುಗಿದ ಮುಮ್ಮುಗಿಲ ನಟ್ಟನಡುವೆಯೊಲೆದಾಡುತಿಪ್ಪಾಗಸವಟ್ಟಿವೆಂಗಳ ತಂಡಮಿ 
ಕರುಳಿನಲಜಚುತಿರ್ದವು ಕರಡಿಗಳು ಹೊಂಗಜ್‌ಯ ಕಟ್ಟದ ಕೋಲಿ ಹುದು (ಶ್ರೀಪಾಲ. ೧-೭೧). ಅಟ್ಟಿಳ : ೧. ದುರ್ಗದ ಅಟ್ಟಿಳಕೊತ್ತಲು 
ಗಟ್ಟಿಳವಾಜಿ ಹಲುಗಿರಿದು ಒಜಲುತಿರ್ದವು ಕೋಡಗಗಳು (ತೊರರಾ, ಗಳಿಂದಲೂ (ಸುಗುಗಂ. ೧೧೬-೨೦). 


೬-೧೯-೩೦). [ಅಟ್ಟಿಳ್ಳ * ಪಾಲು] 20 [~ ಅಟ್ಟ. / ಸಂ. ಅಟ್ಟಾಲ] 

ಅಟ್ಟಳಿಗೆ, ಅಟ್ಟಣಿಗೆ (ನಾ). ೧. ಹೊಲ, ಗದ್ದೆ ಮುಂತಾದ ಕಡೆ| ; ಅಟ್ವಾಗು (ಕ್ರಿ). ಒತ್ತಾಗಿರು; ದಟ್ಟಿವಾಗಿರು: ಬಟ್ಟಲು ಪಿಡಿದು ಬಾಯಿ 
ಕಂಬಗಳನ್ನು ನಟ್ಟು ಮೇಲೆ ಕಟ್ಟಿದ ಕಾವಲಿನ ಗುಡಿಸಲು; ಬಿಟ್ಟು ಕೇಳಿದರಿಲ್ಲ ಆಟ್ಟ್ರಾ[ಪಾಠಾಂ. ಕಟ್ಟಾ]ದಡವಿಯೊಳು ಕುಳಿತರು ಇಲ್ಲ, 
ಮಂಚಿಕೆ: ನನಗಂಧಶಾಲಿವನಕ್ಕೆ ತಳಿಗಳಂ ಹೆಣೆವ ಕಪ್ಪಂ ತೋಡುನೆ ಸೃಷ್ಟಿಯೊಳಗೆ ನಮ್ಮ ಪುರಂದರ ಪಿಟ್ಮಲ ಕೊಟ್ಟ ವರಿಗುಂಟು ಕೊಡದವರಿ 
ಸಳಿಕದಟ್ಟಳಿಗೆಯಿಕ್ಳುವ ಬೆಚ್ಚುಗಳನಿರದೆ ನೆಡುವ (ಸಮ್ಯಳೌ, ೧-೨೪). ಗಿಲ್ಲ (ಪುರಂದ. ೩-೧೬-೩). "ಅಟ್ಟಡವಿ' ಪರಾ. [ಅಟ್ಟಿ * ಅಗ್ಳು] 


೨. ಸೋಪಾನಪಂಕ್ತಿ ; “ಗ್ಯಾಲರಿ”: ಅಟ್ಟಳಿಗೆಯನು ಮಾಡಿಸಿದನು |25| ಅಬ್ಬಾ ಟಕೆ "ಅಟ್ಟಟ್ಟಿಕೆ' ನೋ. 
ಮುಗಿಲನು ಮುಟ್ಟು ವಂದದೊಳಾ ಜಿನಗೆ (ಗೋಮಟೇ. ೧೬-೮೩); ಗಟ್ಟಿ ಗಳ | ಅಟ್ಟಾಟಕ್ಕೆ (ನಾ). ಅಟ್ಟಿ ಕೊಂಡು ಹೋಗುವುದು ; ಬೆನ್ನಟ್ಟುವುದು : 
ಮೆಟ್ಟಲಿನ ಅಟ್ಟಳಿಗೆ ಏರಿ, ಸಾಟಿ ಇರದೊಡ್ಡೋಲಗದ ಸೊಬಗು ಮಾರಿ ಅಟ್ಛತ್ತೊಂದು, ಓಡಿತ್ತೊಂದು, ಮುಟ್ಟ ಹಿಡಿಯಿತ್ತೊಂದು. ಅಟ್ವಾಟಕೆ 
(ಕಎಪು. ೨೧). ಅಟ್ಟಣಿಗೆ: ೩. (ಹಲಗೆ ಮೊದಲಾದವುಗಳಿಂದ, | ಯಲ್ಲಿ ಆರಿದಾವುದು? (ಅವಚಂ. ೧೩-೫೪). [ಅಟ್ಟು* ಆಟಿ + -ಇಕ್ಕೆ] 
ಮಾಡಿದ) ಎತ್ತರವಾದ ವೇದಿಕೆ: ಚಿತ್ರ ಬಿಡಿಸುವ ಸಲುವಾಗಿ ಇವನಿಗೆ | | ಅಟ್ಟಾಡಿ (ನಾ). ಅಡಿಗೆ ಮಾಡುವವಳು (7): ಅಟ್ಟಾಡಿ ಮುಂಡೆಯರೆ 
ಅಟ್ಟಿಣಿಗೆಯನ್ನು ಕಟ್ಟ ಕೊಟ್ಟಿರು (ಬಾಲಪ್ರ. 1, ೩೯೭). ಇಟ್ಟುಕೊಂಡಾಳುವರು ಕೇಡ ನೋಡಿ (ಕಾಲಸಂ. ೮೫-೪). 
(ಸಂ. ಅಟ್ವಾಲಿಕಾ. / ತುಳು. ಅಟ್ಟೊಳಿಗೆ] | [ಅಟ್ಟು ("ಆಡ್ಕು' ಇದರ ಭೂತನ್ಯೂನ ರೂಪ) + ಆಡ್ಕು + -ಇ] 
ಅಟ್ಟಳಿಸು (ಕ್ರಿ). ಮೇಲಕ್ಕೆ ಹಬ್ಬು ; ವ್ಯಾಸಿಸು: ಭೂರ್ಭೂರ್ಭುಗಿ| | ಅಟ್ಟಾಯ (ನಾ). ದುಡಿತದಿಂದ ಬಂದ ಆದಾಯ ; ದುಡಿಮೆಯ 
ಲೆಂಬಬ್ಬರವಿರದ£ದಿ ?3ಟ್ಟಳಿಸಲ್ಯಂಡೆಲೆಲೆಲೆ ಜಯಜಯತುಬುಬುಬೆಂದು ಪ್ರತಿಫಲ (ಸ್ಯಾಂಡರ್‌). [ಅಟ್ಟ್ಯ?* ಆಯ್ಕ] 
ಗಣೇಶ್ವರರುಲಿಯೆ (ವೀರೇಚ. ೨-೩). [ಅಟ್ವಿಳ್ನ? * -ಇಸ್ಕು] ಅಟ್ಟಾಲ, ಅಟ್ಟಾಳ (ನಾ). ೧. ಕೊತ್ತಳ; ಬುರುಜು: ಆಕಾಶಾಂತ 
ಅಟ್ಟಳೆ, ಅಟ್ಟಣ, ಅಟ್ಟಣೆ, ಅಟ್ಟಲೆ, ಅಟ್ಟಳ್ಳ (ನಾ). ೧. ಕೋಟಿಯ |$5,/ ಮನೆಯ್ದೆ ನೀಳ್ಡ ವಿಕಟಾಟ್ವಾಲಂಗಳೊಳ್‌ ಕೇತನಾನೀಕೆಂಗಳ್‌ (ಅದಿ. 
ಮೇಲೆ ಯುದ್ಧಸಾಮಗ್ರಿಯನ್ನಿಟ್ಟುಕೊಳ್ಳುವುದಕ್ಕಾಗಿಯೂ ೬-೧೦೪) ; ಎತ್ತುಗಲ್‌ ಪಿರಿಯ ಡೆಂಕಣಿ ಸೂಸುಡೆಂಕಣಿ ಸಮುತ್ತುಂಗ 
ಕಾವಲುಗಾರರು ಇರುವುದಕ್ಕಾಗಿಯೂ ಕಟ್ಟಿರುವ ಕೊಠಡಿ; ಲಸಿತ ವಿಕಟಾಟ್ಟಾಲವಮರ್ದ ಕೈಗತ್ತರಿ (ಪದ್ಮರಾ. ೩-೨೧). ಅಟ್ಟಾಳ : 
ಕೊತ್ತಳ; ಬುರುಜು: “ಅಟ್ಟಃ ಅಟ್ಟಾಳಕಃ -ಈ ೨ ಅಟ್ಟಿಳಿ "| ೧. “ಪುರಗೋಪುರಮಕ್ಕು[ ಮಟ್ಟಿ] ಮಟ್ಟಾಳಾಖ್ಯಂ” (ವಸ್ತು ಕೋ. 
(ಹಲಾಯು. ೪೯-೧೩೯) ; ಆ ಅಟ್ವಾಳಮಟ್ಟಳೆಯೆನಿಕ್ತು ೫ (ಮಂಗರಾ. ೪೬-೬) ; “ ಅಟ್ಟ್ರಾಳಮಟ್ಟಳೆಯೆನಿಕ್ಳು ೫ (ಮಂಗರಾ. ೫೭-೫); ಕಡೆಯ 
೫೭-೫) ; ಪಾತಾಳತಳಮನೆಯ್ದಿದ ಖಾತಂ ಸುರಪುರಮನೆಯ್ದಿದಟ್ಟಿಳೆ 140 ಲೆಂದು ಪಾಲ್ಗಡಲೊಳ್‌ ತಂದಿರಿಸಿದ ಮಂದರಗಿರಿಗೇಂ ದೊರೆಯಾಡುದೊ 
ಪೆಂಪುದ್ಯೋತಿಸೆ ಪುರವಿಳಿಪುದು ಭೋಗಾತಿಶಯದ ಭೋಗವತಿಯನಮ ಫೊನ್ನಕೋಂಟಿ ವಿಕಟಾಟ್ವಾಳಂ (ಮಲ್ಲಿಪು. ೨-೫೧) ; ಅಟ್ಟಾಳಮಂ ಮೆಟ್ಟ 
ರಾವತಿಯಂ (ಅಜಿಪು. ೨-೧೬); ಅಟ್ಟಿ ಳೆಯೊ[ನಾಠಾಂ. ಅಟ್ಟಣೆಯೊ]ಸುರರ | ನೊ ಟ್ಟ ಲತಾತನ್ವಿಯರಂಬರೇಚರಿಯರೆಂಬಾಶಂಕೆಯಂ ಮಾಡಿದರ್‌ 
ನಗರಕ್ಕೆ ದಾಳಿಡಲು ತಂದಿಟ್ಟ ನಿಚ್ಚಣಿಗೆಯೋ (ಹಚಕಾ. ೧-೩೭) ; ಅಗಳು; | (ಪುಸ್ಪಪು. ೮-೪೭). ೨. ಮಾಳಿಗೆಯ ಮೇಲಿನ ಮನೆ; ಮಹಡಿ; 
ಗಳಾಳುವೇರಿಗಳು ಡೆಂಕಣಿ ಅಟ್ಟಿಳೆ ಕೊತ್ತಣಂಗಳೊಡ್ಡುಗಳೊಳು ಕೋಂಟಿ | ಉಪ್ಪರಿ ಗೆ: ನೆಕೆದಟ್ಟಾಳೆಂಗಳೊಳ್‌ ನೋಡುವ ನಗರಜನಕ್ಕಾವಗಂ 
ಯೆಂದೆನಿಸಿ (ಎಕ. ೫1, ಚಿತ್ರದು. ೨-೧೫; 1555) ; ಆಟ್ಟಳೆಯಲಿಟ್ಟಳಿಸಿ [45 | ಕೋಲನಾಂತಂ (ಚಂದ್ರಪ. ೫-೧೦೯). "ಅಟ್ಟಳೆ? ಪರಾ. 
ನರು ಘನಶಾಲಾಸುವೀಧಿಯಲಿ (ತೊರರಾ, ೬-೧೧-೨) ; ಕೋಟಿಯ | | [ಸಂ, ! ತಮಿ. ಅಟ್ಬಾಣಿ, ಅ ಟ್ಫಾ ಲಂ, ಅಟ್ಸಾಲೈ ; ತೆಲು, 


30 


ಅಟ್ಟಾಲಕ 


ಅಟ್ಟಾಲಮು, ಅಟ್ಟಾಲಕಮು. £ ಇದು ಮೂಲತಃ 
ಬಹುದು. ಇ ಅಟ್ಟ] 
ಅಟ್ವಾಲಕೆ, ಅಟ್ಟಾಳಕ (ನಾ). ಇ ಅಟ್ಟಾಲ ೧: ಅಲಂಘ್ಯಮುಮಭ್ರಂ 
ಕಷ ವಿವಿಧಾಟ್ಛಾಲಕಮುಮೆನಿಪ ಕನಕಪ್ರಾಕಾರದಿಂದೊಳಗೆ (ಪಂರಾಮಾ. 
೧-೧೧೬ ವ). ಅಪ್ಟ್ರಾಳೆಕೆ: ತಜ್ಜನಸದಮಧ್ಯಂಗಳೊಳ ಪರಿಖಾವಪ್ರ 
ಪ್ರಾಕಾರಗೋವಫುರಾಟ್ವಾ ಳಕಾಳಂಕೃ ತಂಗಳಪ್ಪ ರಾಜಧಾನಿಗಳುಮಂ; 
(ಆದಿಪು. ೮-೬೩ ವ); ಸುಸು ಪ ರ ಗ್ಯ ಇಸು ರ ಗೋವಪುರಾಟ್ದಾ ಳಕ | 
ಪ್ರಾಸಾದ ಕೂಟ ತೋಟಳೀ ಟಾ Ghd. ೧೧-೭ ವ). (ಸಂ.] | 
ಅಬ್ಬಾಲಿಕೆ (ನಾ). ೧. - ಅಟ್ಟಾಲ ೧: ನಾಲ್ಕು ದಿಕ್ಕುಗಳಲ್ಲಿಯೂ. | 
ನಾಲ್ಕು ಆಟ್ಟಾಲಿಕೆಗಳಿಂದ ಆ ಮಂಟಪವು ಬಹು ರಮ್ಯವಾಗಿ ತೋರು 
ತ್ತಿದ್ದಿತು (ಅಹಲ್ಯೋ. ೮೨), ೨. - ಆಟ್ಬಾಲ ೨: ನಗರದ ಶ್ರೀಮಂತರು, | 
ವಣಿಕ*ಶ್ರೇಷ್ಠರು, ಸರದಾರರು ಬಲಬೀದಿಯ ಅಟ್ಟಾ ರಕೆಗಳಲ್ಲಿ ವಾಸ | 
ಮಾಡುವರು (ರೂಲೇಖಾ. ೩೧). [ಸಂ. ಅಟ್ಟಾಲಿಕಾ] i 
ಅಬ್ಟಾವಣೆ "ಅಟ್ಟವಣೆ' ನೋ. | 
ಅಬ್ಬಾಸ "ಅಟ್ಟಸ? ನೋ. | 
ಅಟ್ಟಾಸುರ (ನಾ). ೧. ಅತಿಭಯಂಕರ ಸ್ಥಿತಿ: ಕಂದರ್ಪನೆಟ್ಚಿಚ್ಚೆಂತುಂ 
ಕೈವಾರದಟ್ಟಾಸುರವೆನೆ ಮುನಿದೆಟ್ಟ ಟ್ರ (ಪಂರಾಮಾ. ೯-೮೪); ಈ ಸಮರ | 
ಸನ್ನದ್ಧತೆಯ ಅಟ್ಟಾಸುರದ ಗಡಾನಣೆಗೆ (ಮಂತ್ರಶ. ೬೯-೮). ೨. ಅತಿ; 
ಭಯಂಕರ ವ್ಯಕ್ತಿ : ಸ್ಥಿರಬದ್ಧಮತ್ಸರರ್‌ ಭೀಕರ ಬದ್ಭಭ್ರು ಕುಟಘಟತ | 
ರದ್ಭುತರಟ್ಟಾಸುರರ್‌.. . ದೃಷ್ಟಿ ಯುದ್ಧ ೦ಗೆಯ್ದರ್‌ (ಗದಾಯು. ೮-೨). (20, 
ಅಟ್ಟಾಸುರಂ ಮಸಗು, ಅಟ್ಟಾಸುರಂ ಮಾಡು - ಅತಿ ಭಯಂಕರ | 
ವಾಗಿ ವಿಜೃಂಭಿಸು; ರೌದ್ರಾವೇಶವನ್ನು ತೋರು: ದೋಷಿಗಳ ಕಣ್ಗೆ | 
ಯಟ್ಟಾಸುರಂ ಮಸಗಿದಂತಾಶಾಸಮೂಹವಂ ನುಂಗುವಂತೆ . . . ಮಾಸೆ; 
NE ೫-೬) ; ಜೀವಿಸೆನಾನೆಂದು | 
ನುಡಿಯಲಟ್ಟಾ ಸುರಂ ಮಾಡಿ ನಗುತಂ ಭಕ್ತನೊಡನೊಡನೆ ಕಟಿಕಿಗಳ 25 | 
ನಾಡುತಿರ್ದಂ (ರುದ್ರ ರ. ೫೮-೧೮). [ಅಟ್ಟಿ * ಆಸುರ] 
ಅಟ್ಟಾಳ "ಅಟ್ಟಾಲ' ನೋ. 
ಅಟ್ಟು] ಳಕ "ಅಟ್ಟಾಲಕ' ನೋ. | 
ಅಟ್ಟು ಳು (ನಾ). ೧. ಅಟ್ಟಿಸಿಕೊಂಡು ಬರುವ ಆಳು: ಐವರಟ್ಟಾ ಗಳ 
ಯಾನನದ ಹಿಂಡುಗಳ ತವಕದಿ ಹೊಯ್ದು ನಿಂದಾತ ಜಗದೊಳಗೆ ದೈವ 
ತಾನಕ್ಕು (ಸರ್ವಜ್ಞ. ೩೦೬). ೨. ಆಳಿನ ಹಿಂಜಿ ಕಳಿಸಿದ ಮತ್ತೊ ಬ್ದ | 
ಆಳು ಡಾ ಂಡರ್‌). [ಅಟ್ಟು * ಆಳ್ವು (ಆ ಆಳ್‌)] | 
| 


i 
ದ್ರಾವಿಡೆ ಶಬ್ದವಾಗಿರೆ | 


15 


30 


ಅಟ್ಟಿಗೆ (ನಾ). ೧. ಬೆಂಬತ್ತು ನವನು; ಹಿಂಬಾಲಿಸುವವನು 
(ಸ್ಕಾಂಡರ್‌). ೨. ದನಗಳನ್ನು ಅಟ್ಟಿಕೊಂಡು ಹೋಗುವವನು] 
(ಸ್ಯಾಂಡರ್‌). ೩. ಕಳಿಸಿಕೊಡುವವನು. (ಸ್ಥಾ 
[ಅಟ್ಟು * -ಇಗ] 
ಅಟ್ಟಿ ಗಾಲಿಗೆ '(ನಾ). ಅಗಸರವನು (ಕ). "ಅಲ್ಲಿಗಾರಿಗ' ಪರಾ. [1]! 
ಅಟ್ಟಿ ಗೆಮುಟ್ಟಿಗೆ (ನಾ). ಒಂದು ಬಗೆಯ ಆಟಿ: ಮಳಲುಕುಪ್ಪೆ ಗುಬ್ಬಿ 
ಸೋ ಕಣ್ಣು ಮುಚ್ಚ ಣಿಕೆ ಬೆಳದಿಂಗಳ ಕುಪ್ಪೆ ಉಯ್ಯಾಲೆ ಜೋ ಜೋ ಆಳ | 
ವಾಳಗೊಟ್ಟಗೆ ಅಟ್ಟಿ ಗೆಮುಟ್ಟಗೆ ಚಕ್ಕ ಳಗುಕ್ಕ ಳು ಗೋಲಿತೇವು(ವಿಸ್ತೊ (ಸು. 
೧೯-೩). "ಅಂಟಗೆನ ಟಿಗೆ, "ತಟ್ಟ ಗೆಮುಟ್ಟ ಗೆ? ಪರಾ. [1] 
ಅಟ್ಟದಿರು (ನಾ). ನೇರ ಎದುರು: “ಸಂಶ ನ ಕುನಾರನಟ್ಟದಿ | 
ra ನಿಂದ ನಿಶಾಚರ ನಗುತೆ (ಮೋಹತ. ೩೪-೩೦). 
(ಅಟ್ಟಿ? * ಇದಿರು (ಆ ಇದಿರ್‌)] 
ಅಟ್ಟ ಮುಟ್ಟ, (ನಾ). (ಉಕ) ತಬ್ಬುವುದು; ಬಿಗಿಯಪ್ಪುವುದು ; ತೆಕ್ಕೆ. 4 
ಅಟ್ಟ ಮಿಟ್ಟಹಾಕು ಇ ತೆಕ್ಕೆ ವ್ರ ಳು; ಕೊರಳಿಗೆ ಅಟ್ಟ ಮಿಟ್ಟಹಾಕಿ 


ಓಂ 
ಊ 


್ಯಂಡರ್‌), 


(40 | 


೧ಗ೬ 


10 


ಅಟ್ಟು, 
|: ಪಾದಗಳ ಮೇಲೆ ಬೀಳುತ್ತಾನೆ (ಮುಂಬಯಿ. ೬-೨೧೮) ; ಮೋನಳು ತನ್ನ 
|. ಎರಡೂ ಕೈಗಳಿಂದ ಅವನ ಕೊರಳಿಗೆ ಅಟ್ಟಮಿಟ್ಟ ಹಾಕಿದವಳೆ, ಅವನಿ 
i ಗೊಂದು ಮುದ್ದುಕೊಟ್ಟಿಳು (ಮುಳ್ಳುಬೇ. ೭). (1?) 

| ಅಟ್ಟಿಯ (ನಾ). (7): ಲೋಕಾದಿತ್ಯ ಅರಸರ್ಕ್ಯದಮ್ಟ » » ಎತ್ತಿಸಿ 


5| ದಟ್ಟಯಮಿದರ್ಕ್ಯೆ ಕೊಟ್ಟವಿರ್ಕ್ಯಟನಿ ಕಣ್ಣುಗಂ (ಎಕ. ೫, ಕೋಲಾರ. 


i ೮-೬; ಸು. 753). [2] 
| ಅಟ್ಟಲು (ನಾ). (ಕರಾ) ಅಡಿಗೆ; ಪಾಕ. 
| [+ ತುಳು. / ತಮಿ. ಆಟ್ಟಿಲ್‌ ಎ ಅಡಿಗೆ ಮನೆ] 
| ಅಟ್ಟಸ್ಕು (ಕ್ರಿ). ಹಿಡಿ (9): ಪಂದಿನೇಂಟಿಯ ನಾಯೆಂತಪ್ಪುನೆಂ 
ದೊಡೆ ,. . ಮನ್ನೆಯರಾಳಂತೆ ಕಾದಿಯಲಸದೆ ಸೂಳೆಯಂತೆ ಕೋಳಂ 
ಪಟ್ಟಟ್ಟ[ಪಾಠಾಂ. ಕೋಳಂಪತ್ತಿ, ಕೋಡಂಸಟ್ಟ, ಕೋಳಂಪಟ್ಟಿಲೀ]ಸದೆ 
ತಕ್ಕನಂತೆ ನಂಬಿಸಿಯುಂ (ಸಂಪಭಾ. ೫-೪೬ ವ). 
ಅಟ್ಟಸಿಕೊ - ೧. ಸ್ವಾಧೀನಪಡಿಸಿಕೊ; ವಶಪಡಿಸಿಕೊ : ಪುಂಡು 
ಸಾವಂತನನ್ನು ಗೋವೆ ಸರಕಾರದವರು ಆಟ್ಟಿಸಿಕೊಂಡರು (1). ೨. ಪಡೆ; 
ಸಂಪಾದಿಸು: ಡೊಡ್ಡ ವ್ಯವಹಾರ ದೊಡ್ಡ ಮೊಬಲಗನ್ನು ಅಟ್ಟಸಿ 
ಕೊಳ್ಳುವುದು (ಜಯಂತ. ೩೯). ಅಟ್ಟಿಸಿಕೊಂಡು ಹೋಗು ಇ ಬೆನ್ನಟ್ಟಿ 
ಹೋಗು : ಕಾನಲುಗಾರನು ಕಳ್ಳನನ್ನು ಬಹುದೂರದ ವರೆಗೂ ಅಟ್ಟಸಿ 
ಕೊಂಡು ಹೋದನು (ರೂಢಿ). [ಅಟ್ಟು * -ಇಸ್ಕು] 
ಅಟ್ಟಿಸ್ಕು (ಕ್ರಿ). ಕಳಿಸಿಕೊಡು: ಲೇಸಾಗಿ ಬೆಂದ ಬಾಡಂ ಬಾಸಣಿಸಿಟ್ಟು 
ದನೆಯಮೃತನಮತಿಗಟ್ಟ ಇ (ಯಶೋಚ. ೩-೭೦). [ ಅಟ್ಟು * -ಇಸ್ಕು] 
ಅಟ್ಟ ಸ್ಕು (ಕ್ರ). ೧. ; ಒಣಗು ; (ನೀರು) ಇಂಗು : ಹಾಲಗೆರೆ 
ಕಟ್ಟ ಜತೆಂದರೆ Ri ಬಾವಿಗಳೆಲ್ಲ ಬಹುತರವೊಣಗುತ್ತವೆ ( ಕಭಾಗೆ. 
$a ಭೂಮಿಯ ಮೇಲಿನ ನೀರು ದಿನದಿನಕ್ಕೆ ಕಡಿಮೆಯಾಗುತ್ತ 
ಹೋಗುವದು ; ಸಮುದ್ರಗಳು ಅಟ್ಟಿಸುತ್ತ ಹೋಗುವವು; ಸರೋವರ 
ಗಳೂ ಹೊಳೆಗಳೂ ಒಣಗಿಹೋಗುವವು (ಮುಂಬಯಿ. ೬-೧೬೬). 
೨. ಕಾಯಿಸು ; ಕುದಿಸು; ಕುದಿಸಿ ಇಂಗಿಸು : ವಿಕ್ರಮಾರ್ಕನು ಹಸಿ 
ದಿದ್ದಾನೆ, ಆತನಿಗೆ ಅಟ್ಟಿಸಿದ ಹಾಲುಕೊಡು (ಪದ್ಮನ. ೧೦೯); ಹೃದಯ 
ದಲ್ಲಿ ಒಂದು ಬಗೆಯ ಉತ್ತಪ್ತಜ್ವಾಲೆಯು ಎದ್ದು ನಾಲ್ಕೂ ಮೂಲೆಗ 
ಳನ್ನು ಸುತ್ತಿ ಸೀಕರಿಯುವಂತೆ ವ್ಯಥೆಯಾಯಿತು. ಶರೀರದ ಮಾಂಸನೆಲ್ಲ 
ಅಟ್ಟಿಸಿದಂತೆ ಭಾಸವಾಯಿತು (ಜಯಂತ. ೩೨೨). 
ಅಟ್ಟಿಸಿಕೊ- ಒಣಗಿಸಿಕೊ; ಸೊರಗಿಸಿಕೊ : ಅರಬನು ಕುದುರೆಯ 
ಕಡೆಗೆ ನೋಡಿ -ನಿನ್ನನ್ನು ನಾನು ಇಂದಿನ ತನಕ ಜೀವಾ ಅಟ್ಟಿಸಿಕೊಂಡು 
ಜೋಪಾನ ಮಾಡಿ, ಈಗ ಎರಡನೆಯನರ ಕೈಯೊಳಗೆ ಹ್ಯಾಗೆ ಕೊಡಲಿ! 
(ಮುಂಬಯಿ. ೨-೪೨). [ಅಟ್ಟು * -ಇಸ್ಕು]) 
| ಅಟ್ಟು, (ಕ್ರಿ). ಅಂಟು; ಅಂಓಕೊ: ನೂಂಕೆ ಬೇಟಕಾಜನ ಮನನಟ್ಟ 
ಪತ್ತುವುದು ಬೇಟಿನಿದೇಂ ವಿಪರೀತವೃತ್ತಿಯೋ (ಪಂಪಭಾ. ೪-೧೦೩) ; 
ಕಾಡ ಪಂದಿಗಳ ಬಲ್ನೆಣದಿಂ ಫೊಲಸಟ್ಟನಾರ್ವ ಜೀವಡೆಗಳೆ ಪುಣ್ಗಳಿಂ 
ತೊರೆವ ನೆತ್ತರ ಕಯ್‌ ನಡುಗಲೈ (ಕಾದಂಪೂ. ೧೮೪) ; ಲಲನೆಯಕೊಲ್ಲ 
ದೊಡಂ ಸಿರಿ ತೊಲಗಿದೊಡಂ ಪೋಗದಟ್ಟ ಕುತ್ತಂ ತನ್ನೊಳ್‌ ನೆಲಸಿದೊಡ 
ಮಂತು ಮುನ್ನಿನ ಕೊಲೆಯಲೆದಪುದು (ಧರ್ಮಾಮೃ. ೬-೧೩೭) ; ನರಗೆ 
ಬಂದಟ್ಟದ ವ್ಯಾಧಿಯು ನಿಲಲುಂಟಿ (ಮೋಕ್ಷದೀ. ೨). 
ಅಟ್ಟಿ ಕೊಲಕಿ ನಾಲು - (ಎಲ್ಲ ಕಡೆಯೂ ವ್ಯಾಪಿಸಿ) ಸಹಿಸದಷ್ಟು 
ದುರ್ವಾಸನೆ ಬೀರು: ಜಲಧಿಯೊಳು ಕಪ್ಪೆ ಸತ್ತೊಡೆ ಜಲಧಿಯ ನೀರೆಲ್ಲ 
ಮಟ್ಟ ಕೊಟ್‌ ನಾರ್ಪುದೆ (ಧರ್ಮಾಮೃ. ೬-೨೪೦). 
(ದೇ. ॥ ತಮಿ. ಅಟ್ಟು; ಕೋಲಾ, ಅಟ್‌; ನಾಯ್ಕಿ. ಅ 


೬ 


ಣ ಅಟ್ಟು, > ಅಂಟ್ಮು ?) 


ಟ್ಸ್‌. 


ಅಟ್ಟು, ೧೧೬ ಅಟ್ಟು ಬರಿ 


ಟ್ಟು (ಕ್ರಿ). ೧. ಬೆನ್ನುಹತ್ತಿ ಹೋಗು; ಬೆಂಬತ್ತು: “ಅಟ್ಟು | | ಮದು (ಧರ್ಮಾಮೃ. ೩-೨೪೩); ಚೇರರನಟ್ಟಿ ತಿಂಬ ಮಾಕಾಳೆ . 
-ಅನುಧಾವನೇ ? (ಶಮಭಾ) ; ದೊನ್ನಮಾರನ್‌ ಚೋಜದ ನಚ್ಚಿ ಯ! | ವೀರ ವಿಷ್ಣುಭೂಪಾಳಕಂ (ಎಕ. ೪11, ಶಿವಮೊ. ೫-೭ ; 1218). ಅಟ್ಟಿದ 
ನ್ನೊಳ್ತೊಟ್ಟು ಪನ್ನಿರ್ವ್ವರ ದಣ್ಣು ೩ ೩ ೩ ೫ ವೋದಟ್ಟ ರಟ್ಟ ನಾಡಿಯ; i ಕಾರ್ಯ - ಹೇಳಿಕಳಿಸಿದ ಕೆಲಸ: ಸಾಳುವನರಸಿಂಗಯ್ಯ ದೇವ Ea 
ಬೆಸನೆತ್ತು (ವಕ ೫, ಗೋರಿಬಿ. ೭೬-೩; ಸು. 750) ; ಕದಡಿ 1ತಲೆಯಿಂ | ಅರಸುಗಳು ತಿರುಪತಿಯ ಸ್ತಾನಿಕರಿಗೆ ಅಟ್ಟದ ಕಾರ್ಯ (A. IX-ii, 
ದಟ್ಟ ನಾಲ್ವರಾನಿಜಕಿದೊನ್‌: (ಸೌಇಇ. 32-41; ೫-೧೨ ; 900); ಎಚ್ಚ! 5 ೪೬೨-೧ ; 1467). ಅಟ್ಟಿ ಯಾಡು = ವಿಶ್ರಾ ಂತಿಗೆ ಅವಕಾಶವಿಲ್ಲದಂತೆ 
ರಂಬನಂಬನು ವನಂ (ಪಂಪಭಾ. ೧೦-೬೪); ಬೇಡನೊಂದು ಪುಲಿ ತನ್ನ! | ಬೆನ್ನುಹತ್ತು : ಚಲದಂಳಮಲ್ಲನ ರಣರಂಗದೆಡೆಯಲ್ಲಿ ನಿಲಲೀಯದಟ್ಟ 
ನಟ್ಟ ವರೆ ಪ್ರಾಣಭಯದಿಂ ದೆಸೆಗಾಣದೆ ಪುರಾಣಕೂಪದೊಳ್‌ "ಬರ್ದೆ | | ಯಾದಿದನು (ಮೊ ಹ ತ. ೧೨-೬೫). ಅಟ್ಟಿ ಹರಿ ಎ ಮೇಲೆಬಿದ್ದು ಗದ 
ಕ ೧೦೮-೧೫) ; ಎಡಣಿದರನಟ್ಟ ಮೋದುವ ಪಡಿಯಆಗಟ್ಟಿಗೆ | | ರಿಸು: ಮಾತು ಮನೆ ಕೆಡಿಸಿತು ತೂತು re ಕೆಡಿಸಿತು ಎಂತ ಗಾಜಿ 
ಗಳ್‌ (ಶಮದ. ೮ ಪ್ರಯೋ). ೨. ಓಡಿಸು; ಹೊರಕ್ಕೆ ನೂಕು; ಬಲಾ| | ಹೇಳುತಾರೆ, ಹೀಗೆಲ್ಲಾ ಎನ್ನುತಾ ಬಂದ ಹೆಂಗಸರನ್ನು ಅಟ್ಟಹರಿಯುತಾ 
ತ್ಕಾರದಿಂದ ಕಳಿಸು : ಮನೆಯಿಂ ಪೆಂಡಿತಿಯನಟ್ಟಿ ಕಳೆದೊಡೆ (ವಡ್ಡಾರಾ (10! ಇದ್ದಳು (ಅದೂಟ. ೯೬). ಅಟ್ಟಹಾಕು - ಕಳಿಸಿಕೊಡು: ಮೇಲಧಿಕಾರಿ 
೭೭-೧೬); ಕೂಗಿಡುವ ಮರುಳ್‌ ಮರುಳ್ಪ ಡೆಯನಟ್ಟು ವ ಸಿದ್ಧ ಗಣಂ ಇತ್‌ | ಗಳು ಸ್ಥಳನಿವಾಸಿಗಳ ಮನೆಗಳಿಗೆ ತಮ್ಮ ಜನಗಳನ್ನು ಊಟಕ್ಕಾಗಿ ಹಂಚಿ 
೪111, ಸೊರಬ, ೧೮೪-೧೦ ; 1033 ?) ; ಕಲ್ಲ, ಲೆಯನಟ್ಟು ಪುದಯಾದಿತ್ಯ | ಹಂಚಿ ಅಟ್ಟಿ ಹಾಕಿದರು (ಮೊಪಾಸಾ. ೧೬). ಅಟ್ಟ ಎ ಬೆನ್ನಟ್ಟಿ ಬಂದು 
ಪ್ರಕಾಶದಂದದಿನಟ್ಟಿ ಮುಟ್ಟಿ (ಪರ್ಧ ಪು. ೨-೪೮ ವ); ಮತೆ ಕಟ್ಟು ನ; | ಇರ್ರಿ ಹೊಡೆ: ನೀನಿರಾನೆ ರಿಪುಸೇನೆಗೆ ಸಾಲ್ವೆನವುಂಕಿ ಪೇಡಿ ಪಾಡಿ 
ರಟ್ಟ ದರೆ ಮುರಿನಿಂದ ಜಾಲುವರು (ಕುವ್ಯಾದ್ರೋ. ೩-೩೦) ; ಸಂದೇಹವ | | ಗಟ್ಟಟ್‌[ಪಾಠಾಂ. ಪೇಡೆನನಿಟ್ಟೊಟಕಿ]ನೆಡೆಗ್ಗೆಯ ಕೈಯುಗುರೆ ಸಾಲದೆ 
ನಟ್ಟ ದಳಿನಿತಿಲ್ಲದಂತೆ (ಮೋಹತ. ೨೯-೬); 'ಹೇಣಕ್ಕ ನ ಬಿನ್ನಹವನ್ನು ಲೆಳ್ಳಿ 15: (ಕಾವ್ಯಸಾ. ೪೧೧; ಶೂದ್ರಕ) ; ಮೆಟ್ಟಿದ ಕಾಲ್ದೊಡಕಿನ ಕರುಳ್ಗಳ ಕಿಗ್ಗಟ್ಟನ 
| 
| 


ಸದೆ. ಅವನನ್ನು ದೇಸಗತಿಯ ಹಳ್ಳಿಗೆ ಅಟ್ಟ ಧನು: (ಗ ಂಮಾಯಿ. 0 ಸುರಗಿಯೊಳ್‌ ಕೊಜಕಿದು ಅಟ್ಟಿ ಜಸಿಯಲೈ ಬಪ್ಪುದ ಕಂಡು ತಲೆಗಳ 
೩. ಕಳಿಸು; (ದೂತನನ್ನು) ed: ನಳ್ಳುಜ್ಞನಾತನಟಿದು ಕುಟ್ಟ ಕಳುಹಿದನು ಕುಮರ (ಮೋಹತ. ೩೫-೧೫). [ದೇ. ~? ಅಟ್ಟು] 
ಮೆನ್ಹು ಅಟ್ಟಿ ಬಾಣರಸರಾ ದಣ್ಣು (ಎಕ. ೫, ಕೋಲಾರ. ೨೦೦-೭; 890);! , ಅ ಟ್ಟು (8 ಕ್ರಿ). ೧. ಅಡಿಗೆ ಮಾಡು: ಅಟ್ಟುವ ಬ್ರಾಹ್ಮಣ ೧ ಉಂಬ 
ಪರಚಕ್ರಭೂಪರಟ್ಟದ ಕರಿಗಳ್‌ ಬಿಡುತರ್ಪ ಮದದ ಪೊನಲಿಂದೆತ್ತಂ ಬ್ರಾಹ್ಮರ ಜನ ೧೦ (ಸೌಇಇ. 1x-5, ೪೫-೯ ; 1447). ೨. (ಉಕ) 
(ಕ ವಿರಾ. ೩-೧೮೧); ಅಟ್ಟಿಲೆವೇಟ್ಜಿ ನವರ್ಗೆ ಶಾಸನಹರರಂ (ಆ ದಿಫು. |20| ಇಂಗು, ಕುದಿದು ಗಟ್ಟಿಯಾಗು. ೩. ಕೃಶವಾಗು; ನವೆದು 
೧೪-೩೦) ; ಅನ್ಯನಾರಿಗೆಕೆಡಟ್ಟಿದಡಂ . .. ಕಿಡುಗುಂ ಕುಲಕ್ರ್ರಮಂ (ಎಕ. | Wai. (ಕಿ). [ಆ ಅಡ್ಕು] 

viz, ಶಿವಮೊ, ೪-೩೨; 1122) ; ಸಸಿಯಟ್ಟ ದ ಪೂವಂ ಮುಡಿ (ಕಬ್ಬಿಕಾ. ಬ್ಬ್ಟು (ನಾ). ೧. ಅಟ್ಟುವಿಕೆ ; ಕಳಿಸುವಿಕೆ ; ದೌತ್ಯ : ಜೊಜ್ಡೊ 
೪೩); ಬೊಪ್ಪನವರಟ್ಟದರೆ ಶಿವ ಶಿವ ತಪ್ಪ ನೆನೆವರೆ ಭೀಮ ಬ್‌ ಡೆಯ ತನ್ನಯ ಮಂತ್ರಿ ಸಖರ ಬಡತಾವಿಗಟ್ಟಿನಟ್ಟಿದರೇನು ನಮ್ಮ 
(ಕುವ್ಯಾಸ. ೧೬-೩೨); ದೂತನನಟ್ಟಿದ ನಿಜಯಾಪುರವರ ಭೂತಳೇಶನ ಬಳಿ | ಚಿಕ್ಕೊಡೆಯನಲ್ಲಿಗೆ ಬಂಡೆನೆಂದ (ಭರಚ. ೪೮-೪೭). “ಅಟ್ಟಟ್ಟ' ಪರಾ. 
ಗಾಗ (ಕಂನವಿ. ೧೧-೨); ರಾಜಕುಮಾರನನ್ನು ಹಿಡಿದು ತರಲು ಸೈನಿಕರನ್ನು |25| ೨. ಬೆನ್ನಟ್ಟುವಿಕೆ; ಬಾಧೆ; ಕೋಟಲೆ: "ಅಟ್ಟುಗೊಳ್ಳು], 
ಗೋಪುರಕ್ಕೆ ಅಟ್ಟಿದನು (ಮಣಿಸ. ೪೬). ೪. ಮುಂದಕ್ಕೆ ಚಾಚು, | "ಅಟ್ಟುಪಡು', "ಅಟ್ಟುಪೆಕು' ಪರಾ. [ಆ ಅಟ್ಟು] 

ನೀಡು: ಕಿವಿಗಳನೊತ್ತಲ್‌ ರಕ್ತಂ ಬರುಹ, ಕಣ್ಣಳ್‌ ಚೆನ್ನಾಗಿ ತೋಲುಹ, | ಅಟ್ಟು (ನಾ). ೧ ಮೇಲುಭಾಗದ ಬಡು, ನೆಲೆ: ಅನಣ 
ನೀರಂ ಕುಡಿವಾಗಳ್‌ ಮುಸುಡ ಅಟ್ಟ ನೀರ್ಕುಡಿಹ (ಲೋಕೋಪ. ೧೧-೭೫ | ಮೇಗಣಟ್ಟು ಗಳೊಳಿಟ್ಟ ಜೇನಪುಟ್ಟಿ ಗಳನನುಕರಿಸುವತಿರೌದ್ರಬೀಭತ್ಸಕುತ್ತಿ 
ಟೀಕು). ೫. ಎರೆ; ಹೊಯ್ಯಿ ; ಬಡಿಸು: ಹಾಲನಟ್ಟ ಹಾನ ಸಲಹಿ] |.  ತೋತ್ಪತ್ತಿಸ್ಥಾನಂಗಳೊಳ್‌ (ಆದಿಪು. ೫-೮೩ ವ); ನರಕಬಿಲಂಗಳಂ 
ದಲ್ಲಿ ಅದು ತನ್ನಯ ಉಚಿತಕೆ ಹಾಳಾಹಳವ ಬಿಟ್ಟತ್ತೆ (ಬಾಬೊನ್ಮು. | ಮೇಗಳಟ್ಟು[ಪಾಠಾಂ. ಳೊಟ್ಟು]ಗಳೊಳಿಟ್ಟ ಜೇನ ಪುಟ್ಟಿ ಗಳುಮಂ (ಅಜಿಪು. 
೨೭) ; ಆರೋಗಿಸುವ ಬುದ್ಧಿ ಹುಟ್ಟಿದೋ ಸೀಯಿತ್ತೊ ತುಪ್ಪವನಟ್ಟಿ | | ೧೧-೭ ವ); ಅಟ್ಟ ನಾಜುತಿರ್ಪಟ್ಟುಗಳಲ್ಲಿ ಪುಟ್ಟ (ಪಾರ್ಶ್ವಘು. ೬-೮೨). 


ಬ ಸ ಕೆ y 
ನೆಂ ದೋ ಕುಡಿಯಲಜಕಿಯೋ (ಬಸಪು. ೧೪-೯). "ಅಟ್ಟುಂಬರೈಿ', ! ೨. ಅಟ್ಟಣೆ; p ಅಟ್ಟಲು : ಬಯಲಾಟಕ್ಕೆ ಅಟ್ಟು ಕಟ್ಟದ್ದಾರೆ (ರೂಢಿ). 
[ಅಟ್ಟಿ] 


"ಅಜಕಯಟ್ಟು', "ಎಟ್ಟಟ್ಟು', “ಬೆನ್ನಟ್ಟು? ಪರಾ. 

ಅಟ್ಟಡರ್‌ - "ಸಾಹಸದಿಂದ ಮೇಲಕ್ಕೆ ಹೆತ್ತು” (ಪ್ರಳಣ್ಣ) : ನೆಟ್ಟ] | ಅಟ್ಟು (ನಾ). ಧಾನ್ಯದ ಹೊಟ್ಟನ್ನು ಬಿಡಿಸುವ, ಒಂದು ಕಡೆಯಿಂದ 
ನಿನಿಸಂ "ಮುಟ್ಟ ದಟವಟ್ಟಡಕೆಯಟ್ಟಿಳೆವರಂ ಕೈ ಗೊಟ್ಟು ಪುಯಿಲಿಟ್ಟ ನೆ. 35| ಮತ್ತೊಂದು ಕಡೆಗೆ ಸಾಗಿಸಬಹುದಾದ, ಸಲಕರಣೆ(ಗ್ಯಾ ಕಿಟ್‌): [?] 
(ಚಿಕವಿ. PARE ಅಟ್ಟಾ ಡು- ಗದರಿಸಿ ಮಾತಾಡು: ಸಿಟ್ಟನಿಂ ತನ್ನ | "ಅಟ್ಟು ಂಗರೆ (ನಾ). ಅಡಗಿಕೊಂಡು ಕೂಗುವವರನ್ನು ಅಟ್ಟ ಹಿಡಿ 
ಮೊಲೆಪಾಲ ತಾಂ ಪೀರ್ಡಿಫುದು ಕೆಟ್ಟಿಗುಣಮಿದರಲ್ಲಿ ಜನಿಸಿತೆಂದಟ್ಟಾ | ಜೆ ಒಂದು ಆಟ (?) : ಪರಿವರಿ ಪಾಣುಂಬಳೆ ಮರಗೆರಸಿ ಕುಳಿ 
ಡುತಂ (ಸಿದ್ಧಕಾ. ೬-೧೧). ಅಟ್ಟ ಳೊ, ಅಟ್ಟಳೊಳ್‌ = ೧ ನಡಸು;| | ಲಂಡು ಬಟ್ಟು ತಿಜಿಕಲ್ಲಟ್ಟುಂಗರೆ. ಹೊಣೆಗುಂಡೆಂಬಿವನಾ ಮುರಹರ 
ಹೊಡೆದುಕೊಂಡು ಹೋ ಗು: ಪೊಟಲಂ ಬಂಡಿಯನಟ್ಟಕೊಂಡು | | ನಲ್ಲಲ್ಲಿಗಾಡುತುಂ ಬರಲಿದಿರೊಳ್‌ (ಜಗವಿ. ೪-೪೪).. [ಅಟ್ಟು + ಕಕ್ಕೆ] 
ರಕ್ಕಸನಿರ್ದೆಡೆಗೆಯ್ತಂದು (ಪಂಪಭಾ. ೩-೨೬ ವ); ಆಳು ಜನಗಳನ್ನು 140 ಅಟ್ಟು ಂಗಾಳಿ (ನಾ). ಮುನ್ನುಗ್ಗುವ: ಸೂಚನೆಯನ್ನು ಕೊಡುವ 
ಮೇಯಿಸಲು ಬೆಳಗ್ಗೆ ಕಾಡಿಗೆ ಅಟ್ಟಿಕೊಂಡು ಹೋಗಿ ಸಂಜೆ ಮನೆಗೆ ಅಟ್ಟ y ಕಹಳೆ: ಬೊಂಬುಳಿಯಟ್ಟುಂಗಾಳೆಯ ತಿತ್ತಿರಿಗಾಳೆಗಳ ಕೋಲಾಹಳನುತ್ತ o 
ಕೊಂಡು ಬರುತ್ತಾನೆ (ರೂಢಿ). ೨. “ಗದರಿಸಿ ಗಟ್ಟಿಯಾಗಿ ಮಾತಾಡು". i | ತೀವುತ್ತಿಕೆ (ಕುಮುರಾ. ಸ [೬ಟ್ಟು * ಕಾಳೆ (ಆ ಕಹಳಿ)] 
ಧೃತರಾಷ್ಟ್ರನು ಕರ್ಣನನ್ನು ಅಟ್ಟಿಕೊಂಡು ಭೀಷ್ಮನನ್ನು . . ಸಂತವಿಟ್ಟು ] ಅಟ್ಟುಂಜಗಳೆ (ನಾ). ಚೆನ್ನೆಟ್ಟಹೋಗ ಮಾಡುವ ಜಗಳ (7): 
(ಕೃವಾಉ. ೨೬) ; ಮಗುವನ್ನು ಹಾಗೆ ಅಟ್ಟಿ ಕೊಳ್ಳ ಬೇಡ, ಕಡೆ ಮಾಡು | ಜಕಾರಕ್ಕೆ- ತೂಗುಂಜೊಡರ್‌, ಅಟ್ಟುಂಜಗಳಂ (ಶಮದ, ೧೭೦ ಪ್ರಯೋ). 
ವಾಗ ಬೆಚ್ಚು ತ್ತದೆ (ರೂಢಿ). ಅಟ್ಟ ಶಿನ್‌ - ಬೆನ್ನಟ್ಟಿ ಹಿಂಸಿಸು, |4; [ಅಟ್ಟು + ಜಗಳ] 
ಪೀಡಿಸು: ಮಗಳೇ ನೀನಿಲ್ಲದೆ ಮನೆ ಬಗೆನಂದೆನಗಟ್ಟ ತಿಂಬ ಸಲುನಾ| , ಅಟ್ಟುಂಬರಿ, (ಕ್ರಿ). ಅಟ್ಟಿಸಿಕೊಂಡು ಹೋಗು; ಬೆನ್ನಟ್ಟಿ ಹೋಗು : 


ಅಟ್ಟುಂಬಕ್ಕಿ 


ಹಂಸೆ ಹಂಸೆಗಟ್ಟುಂಬರಿವವೊಲು ಪದಪದಂ ಮೆಜಕಿಯೆ ಚಿಟ್ಟುಮುರಿ 
ಯಾಡುತಿರ್ದರು ಸತಿಯರು (ಹಚಕಾ. ೪-೧೦); ಅವಿಶ್ರಾಂತವಾಗಿ 
ನಡೆದು - ಪ್ಲತಗತಿಯಿಂದಲೇ ಅಟ್ಟುಂಬರಿದು ಅತನನ್ನು ಸಾಧ್ಯವಾದರೆ | 
ಸಜೀವವಾಗಿಯೇ ಕೈಸೆಕೆಗೊಂಡು ತಂದು (ಬಿಟ್ಟಿ ಅ. ೨೦೯-೧೬). 
[ಅಟ್ಟು * ಪರಿ, 
ಅಟ್ಟುಂಬರ್ಕಿ (ನಾ). ಬೆನ್ನಟ್ಟಿಹೋಗುವುದು: * ಅಟ್ಟುಂಬಲ್‌£ರಿ]3 
ಯೆನೆ ಬಿನಟ್‌ಪೋಪುದು ? (ಕವಿಕಂ- ೨೨೬) ; ಚುಂಬನಮಪ್ಪು ಚಪ್ಪ | 


ರಣೆ ಬೇಡುವ ಬಕ್ಕುಡಿ ಕಾಯ್ದು ಕೂಡುನಟ್ಟುಂಬರಿಯೆಂಬಿವಾಗೆ , , . 
10 
15 
20 
25 


ಕೊಂಡಳನಂಗಸೌಖ್ಯಮಂ (ಅರ್ಧನೇ. ೫-೭೧) ; ತಡೆಯದಿದಿರಿದಿಕೊಡ್ಡೆ 
35 


ಬಲವೆರಸೊಡನೆ ಕಾದಿದುದು ಮಿಗೆ ಸಿಡಿಸಿಡಿದು ತಲೆಗಳು ನಭದೊಳಟ್ಟುಂ 
ಬರಿಯನಾಡುತಿರೆ (ಸಾಳ್ವಭಾ. ೧೩-೨). [ಆ ಅಟ್ಟುಂಬರ್ಕಿ] 

ಅಟ್ಟುಂಬರಿಗೊಳ್‌ (ಕ್ರಿ). ೧. ಬೆನ್ನಟ್ಟಿ ಓಡಿಸಿಕೊಂಡು ಹೋಗು; 
ತೊಲಗಿಸು : ಅಟ್ಟಿ ವಿಧ ಕರ್ಮಮೆಲ್ಲಮನಟ್ಟು[೦]ಬರಿಗೊಂಡು ಕೊಡಿಪೆ 
[ನೆಂ]ಬುಡೆ ಬಗೆಯಿಂ (ಎಇ. ೫, ೧೫೨-೪೫ ; 915) ; ಕಾಮನಂಬಂಬ 
ನಟ್ಟುಂಬರಿಗೊಂಡೆಟ್ಟಟ್ಟತೋ (ಜ ಗವಿ. ೧೦-೭೮). ೨. ಮಾರಿಸು : 
ಬಟ್ಟಿ ಗೊಡೆ ಚಂದ್ರಕಾಂತಿಯನಟ್ಟುಂಬರಿಗೊಳೆ (ಸಂಪಭಾ. ೬-೯). 

[ಅಟ್ಟು ೦ಬರ್ಮಿ * ಕೊಳ್‌] 

ಅಟ್ಟುಂಬರಿವರಿ (ಕ್ರಿ). ರಭಸದಿಂದ ಮುಂಜೆ ನುಗ್ಗು ; ನಿಲ್ಲದಂತೆ 
ಓಡು : ಸದ್ಭರ್ನುಪೀಯೂಷ ಮಹಾಪ್ರವಾಹಂ . .. ಕಳಿಂಗಮಂಡಲ 
ಜೊಳ್‌ ಮಡುಗಟ್ಟಿ ನಿಂದು ಮಹಾರಾಷ್ಟ್ರ ಮಂಡಳದೊಳಟ್ಟುಂಬರಿವರಿದು 
ಮಳಯಮಂಡಲದೊಳ್‌ ವೇಳೆಗೊಂಡು ನೆಲಸಿ (ಅನಂಪು. ೧೪-೪೭ ವ). 

[(ಆಟ್ಟುಂಬರ್ಕಿ * ಪರಿ] 

ಅಟ್ಟುಂಬಲ (ನಾ). ಹಿಂಬಾಲಿಸಿ ಹೋಗುವುದು : “ಅಟ್ಟುಂಬಟಕಿ 
ಯೆಂದು ಬಲವಟ[ಯೊಳ್‌ ಪೋಪುದು] > (ಕಶಸಾ. ೨೭-೫೬೩). 
7 ಅಟ್ಟುಂಬಲಿಯೆನಲ್ಕೆ ಬಳಿವಲಿಯ ಪೆಸರು?(ಶಬ್ದಮಂ. ೬೨); “ಅಟ್ಟುಂ 
ಬಲಿಯೆನಲ್ಕೆ ಬಳಿನಳಿಯೊಳೆಯ್ದಿ ಪೋಪುದು » (ಕಬ್ಬಿ ಕೈ. ೫೭) -ಈ ಕಡೆ 
ಗಳಲ್ಲಿ ಈ ಶಬ್ದದ ಅಪಲಿಖಿತ ರೂಪಗಳು ಬಂದಿವೆ. ಅಟ್ಟುಂಬಲ 
ಎಂಬುದೂ ಅಟ್ಟುಂಬರಿ ಎಂಬುದರ ತಪ್ಪುರೂಪವಾಗಿರಬಹುದು. 
"ಅಟ್ಟುಂಬರ್ಕಿ' ಪರಾ. [ಅಟ್ಟು + ಬಚ್ಚಿ ?] 

ಅಬ್ಬುಂಬೆಸ (ನಾ). ಹೇಳಿಕಳಿಸಿ ಮಾಡಿಸುವ ಕೆಲಸ, ಸೇವೆ: 
ದೇವವಾರವಧೂವರ್ಗದ ಮೆ:ಚ್ಛಿ ಮೆ ಚ್ಛಿ ಬೆಸಳೆಯ್ವಟ್ಟುಂಬೆಸಂ . ... 
ಮುದಮಂ ತಂದೀಯೆ (ಅನಂಪು. ೪-೧೩೪). [ಅಟ್ಟು + ಬೆಸ್ಪ] 

ಅಟ್ಟುಕಲ್ಲು (ನಾ). ಅರೆಯಲು ಉಪಯೋಗಿಸುವ ಕಲ್ಲು: ಅಕೆಯುನ 
ಕಲ್ಲು : ಮಸಾಲೆ ಅರೆಯಲು. ಅಟ್ಟುಕಲ್ಲು: ಅಕ್ಕಿ, ಬೇಳೆ ಇತ್ಯಾದಿ 
ಗಳನ್ನು ಅರೆಯಲು. ಬೀಸುವ ಕಲ್ಲು: ಧಾನ್ಯ ಇತ್ಯಾದಿಗಳನ್ನು ಬೀಸಲು 
(ಅಡುಸೌ. ೩೫). [*-? ತಮಿ. ಆಟ್ಟುಕ್ಕಲ್‌) 

ಅಟ್ಟುಕಾಐ "ಅಟ್ಟುಗಾಅ' ನೋ. 

ಅಟ್ಟುಕುಳಿ "ಅಟ್ಟುಗುಳಿ' ನೋ. 

ಅಟ್ಟುಗ (ನಾ). ಚೀನ ಮೊದಲಾದ ದೇಶದವರು ಊಟದ ಪಾತ್ರೆ 
ಯಿಂದ ಆಹಾರವನ್ನು: ಎತ್ತಿ ಕೊಳ್ಳೆಲು'ಉಪಯೋಗಿಸುವ ಕಡ್ಡಿ; 
ಊಟದ ಕಡ್ಡಿ : ಬೇಯಿಸಿದ ಮಾಂಸವನ್ನು ತಾಟನಲ್ಲಿ ಹಾಕಿ ಜಗುಲಿಯ 
ಮೇಲಿಟ್ಟು ಅವುಗಳಲ್ಲಿ ಆಟ್ಟಿಗಗಳನ್ನು ( = Chopstick) ಚುಚ್ಚುವರು 
(ಚೀನಬಾ. ೩೫). [9] 

ಅಬ್ಬುಗಲ (ನಾ). ಅಡಿಗೆ ಮಾಡುವ ಪಾತ್ರೆ (ಸ್ಯಾಂಡರ್‌). 

ಸ 


ಅಟ್ಟುಗಾಅ, ಅಟ್ಟುಕಾಅ (ನಾ). ಅಟ್ಟುವವನು ; ಹೊಡೆದೋಡಿಸು] 


ಸ್‌ 


ಅಟ್ಟುದೆಕೆ 


ವವನು (?). ಅಟ್ಟುಕಾಅ : ಅಟ್ಟು ಗಾ ಜ[ಸಾಠಾಂ. ಕಾಜ]ನಲಾ 
ಜಗಂಗಳ ಪಟ್ಟಿಣದಲಂಜನೆಯ ಸುತನು (ತೊರರಾ. ೬-೪೮-೨೨). 
[ಅಟ್ಟು * -ಗಾಣ (ಆ -ಕಾಜ)) 


ಅಟ್ಟುಗುಣಿ "ಅಟ್ಟುಗುಳಿ' ನೋ. 


5| ಅಟ್ಟುಗುಬ್ಬಚ್ಡಿ ಯಾಟಿ (ನಾ). - ಅಟ್ಟುಗೂಳಾಟ : ಮಕ್ಕಳು ಅಟ್ಟು 


ಗುಬ್ಬಚ್ಚಿಯಾಟ ಆಡುತ್ತಾರೆ (ರೂಢಿ). [ಅಟ್ಟು * ಗುಬ್ಬಚ್ಚಿ * ಆಟ] 
ಅಟ್ಟುಗುಳಿ, ಅಟ್ಟುಕುಳಿ, ಅಟ್ಟುಗುಣಿ (ನಾ). ಹದಿನಾ ಲ್ಕು 
ಗುಳಿಗಳುಳ್ಳ ಮಣೆಯನ್ನಿಟ್ಟುಕೊಂಡು ಆ ಗುಳಿಗಳಲ್ಲಿ ಹುಣಿಸೆ 
ಬೀಜ, ಕವಡೆ ಮೊದಲಾದವನ್ನು ತುಂಬಿ ಆ ಕಾಳುಗಳನ್ನು ಎತ್ತಿ 
ಒಂದೊಂದಾಗಿ ಮುಂದಿನ ಗುಳಿಗಳಲ್ಲಿ ಹಾಕುತ್ತ ಆಡುವ ಒಂದು 
ಆಟಿ: ಕೈನೇಣ ಕಿಜುದೊಟ್ಟಿಲಿನ ಬೊಂಬೆಗಳ ಎಳಮಿದುಳ ಕಜ್ಜಾಯ 
ಮೂಳೆಯ ಹಳಕು ಕಾಳಿಜದಟ್ಟುಗುಳಿಗಳ ಕೆಳೆಗಳೊಳು ಕೊಡಗೂಸು 
ಪೂತನಿನಿಕರವೊಪ್ಪಿ ದವು. (ಕುವ್ಯಾಭೀ. ೫-೩೪). P ಈ ಆಟವನ್ನು 
“ಹರಳುಗುಣಿಮಣೆ ಆಟ”, “ಆಟ್ಟುಗುಣಿಮಣೆ ಆಟ” ಎಂದು 
(ದಕ) ದಲ್ಲೂ, “ಚೆನ್ನಾಮಣಿ ಆಟ”, “ಚೆನ್ನೆಮಣೆ” ಎಂದು 
(ಕರಾ) ದಲ್ಲೂ ಕರೆಯುತ್ತಾರೆ. ಅಟ್ಟುಕುಳಿ (8). ಅಟ್ಟುಗುಣಿ 
(ಕಿ).  [ಅಟ್ಟು?* ಕುಳ್ಳಿ (ಆ ಕುಲಶ್ಯಿ)] 
ಅಟ್ಟುಗುಳಿಮುಣೆ (ನಾ). ಅಟ್ಟುಗುಳಿಯಾಟಕ್ಕೆ ಉಪಯೋಗಿಸುವ 
ಹದಿನಾಲ್ಕು ಗುಳಿಗಳುಳ್ಳ ಮಣೆ. [ಅಟ್ಟುಗುಳಿ + ಮಣೆ] 
ಅಟ್ಟುಗೂಳಾಟಿ (ನಾ). ಹೆಣ್ಣುಮಕ್ಕಳು ಅಕ್ಕಿ, ಬೇಳೆ ಮೊದಲಾದ 
ಪದಾರ್ಥಗಳನ್ನು ಸಂಗ್ರಹಿಸಿ ಅಡಿಗೆ ಮಾಡಿಕೊಂಡು ಊಟ 
ಮಾಡುವ ಒಂದು ಆಟ: ಕಾಲಭೈರವನ ಮಡದಿಯರಟ್ಟು ಗೂಳಾಟದ 
[ಪಾಠಾಂ. ಳಾಡಿದ] ತಾಣವೊ ಅಡವಿಯೊ (ಕುರಾಸಾಂ. ೨೭-೯೩). 
[ಅಟ್ಟು ಗೂಳು + ಆಟ] 
ಅಟ್ಟುಗೂಳಾಡು (ಕ್ರಿ). ಅಟ್ಟುಗೂಳಾಟವನ್ನು ಆಡು. "ಅಟ್ಟು 
ಗೂಳಾಟಿ?ದ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಅಟ್ಟು ಗೂಳು + ಆಡ್ಕು] 
ಅಟ್ಟುಗೂಳು (ನಾ). ೧. ಬೇಯಿಸಿ ಊಟಕ್ಕೆ ಸಿದ್ಧಪಡಿಸಿದ ಅನ್ನು; 
ಪಕ್ವಾನ್ನ (ಸ್ಕಾಂಡಂ*). ೨. ಎ ಅಟ್ಟುಗೂಳಾಟ: ಅಟ್ಟು ಗೂಳು ಗೊಟ್ಟು 
ಗುಳಿ ಮೊದಲಾಗೆಸೆವೊಟ್ಟುಗುಳಿಯನೊಡಗೂಡಿ ಪುಟ್ಟ ದಂದು ಮೊದಲಾಗಿ 
ಮಾಡುವ ಸಖಿ ನಿಟ್ಟಸಿ ನುಡಿದಳಿಂತೆಂದು (ಅಂಜಚ, ೫-೧೪೬). 
[ಅಟ್ಟು * ಕೂಳು (ಆ ಕೂಟ್‌)] 
ಅಟ್ಟುಗೈೆ (ನಾ). ೧. ಅಟ್ಟಿಸಿಕೊಂಡು ಹೋಗುವುದು (ಸ್ಕಾಂಡರ್‌). 
೨. ಹಿಂಬಾಲಿಸುವುದು (ಸ್ಯಾಂಡರ್‌). [ಅಟ್ಟು* ಇಗೆ] 
ಅಟ್ಟುಗೈ (ನಾ). ಸಂಸ್ಕರಿಸಿ ಸಿದ್ಧಪಡಿಸಿದ ಆಹಾರ (ಸ್ಯಾಂಡರ್‌). 
[ಅಟ್ಟು + ಇಗೆ] 
ಅಟ್ಟುಗೊಳ್ಳು (ಕ್ರಿ). ಚಿಂತಿಸು; ವ್ಯಢೆನಡು: ಬಲದೇವ ಮಂತ್ರೀಶ 
ಚಿಂತೆಯೊಳ್‌ ಕಟ್ಟುವಡೆವುತೆ ಬಸವರಾಜಂಗೆ ಯಾ ವಾರ್ತೆಯಂ ಪೇಳೆ 
ನಗುತೆಂದನು ಅಟ್ಟುಗೊಳ್ಳದಿರು ಆ ಲಿಪಿಯ ನಾನೋದುವೆಂ (ಪ್ರ ಭು. 
೭-೧೯). , [ಅಟ್ಟು + ಕೊಳ್ಳು, (ಆ ಕೊಳ್‌)] 
ಅಟ್ಟುಗೋಲು (ನಾ).(ಅಡಿಗೆಯಲ್ಲಿ) ತೊಳಸಲು ಉಪಯೋಗಿಸುವ 
ಮರದ ಕೋಲು; ಹಿಟ್ಟು ತೊಳಸುವ ದೊಣ್ಣೆ (ಸ್ಕಾಂಡರ್‌). 
[ಅಟ್ಟು * ಕೋಲು (ಆ ಕೋಲ್‌)] 
ಅಟ್ಟುದೆರೆ (ನಾ). ಒಂದನ್ನೊಂದು ನೂಕಿಕೊಂಡು ಮುನ್ನುಗ್ಗುವ 
ಅಲೆ : ಇಡುಕುದೆರೆಯಟ್ಟುದೆರೆಯಿಟ್ಟುದೆರೆ ಕಟ್ಟುದೆರೆಯಡಕಿಲ್ದೆಕೆಗಳು 
ಲಿದು ಹಳಚಲು (ಸೋಮಚ. ೧-೬೫). [ಅಟ್ಟ್ಯು- ತೆಕ್ಕೆ) 


ಅಟ್ಟುಸಡು 


ಅಟ್ಟುಪಸಡು (ಕ). ಅಟ್ಟಲ್ಪಡು; ಬೆನ್ನಟ್ಟುವಿಕೆಗೆ ಒಳಗಾಗು: 
ನಾಯ್ಗಳಿಂದಂ ಅಟ್ಟು ಪಟ್ಟ ಪೆಣ್ಮೊಲನಂತೆ ಭಯಮನೆಡಗಲಸಿ (ಶಾಂತಿಪು. 
೭-೯೧ ವ); ದೂವೆಯೊಳ್‌ ಪೊಕ್ಳ ಪಾವಿನಂತೆ ಬೆದಬೆದ ಬೆಂದಟ್ಟುಪಟ್ಟಿ 
ಪುಲ್ಲೆಯಂತಿರೆರ್ದೆ ಪಡಪಡ ಪಾಯೆ (ಲೀಲಾವ. ೧೦-೭೦ ವ). 
[ಅಟ್ಟು + ಪಡು] 
ಅಟ್ಟುಪೆಖು, ಅಟ್ಟುವೆಟು (ಕ್ರಿ). - ಅಟ್ಟುಪಡು: ಅಟ್ಟುಪೆತ್ತ[ಪಾಠಾಂ. 
ನೆತ್ತ] ಪೊಲೆವುಲ್ಲೆಯಳ್ಳೆ ವಿಳ್ಳೆ ಯಾದ ಮಾತಂ (ಆದಿಪು. ೧೨೨೨೯ ವ); 
ದಾನದುರ್ದ್ದಿನಮತ್ತೇಭದಿನಟ್ಟು ಪೆತ್ತು ರಣದೊಳ್‌ ಬೆನ್ನಿತ್ತು (ಎಇ. xv, 
೩೩೧-೮; 1028). ಅಟ್ಟುವೇಖ : ಮೇಲೆ ಕೊಟ್ಟಿರುವ (ಆದಿಪು 
೧೨-೨೯ ವ) ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಅಟ್ಟು + ಪೆ] 
ಟ್ರುಪ್ಪು (ನಾ). ಉಪ್ಪುನೀರನ್ನು ಕಾಯಿಸಿ ಇಂಗಿಸಿ ತಯಾರಿಸಿದ 
ಉಪ್ಪು : * ವಸುಕಮಟ್ಟುಪ್ಪು? (ಮಂಗರಾ. ೪೩-೪೧) ; ಸಮುದ್ರದ 
ನೀರು ಕೊಪ್ಪರಿಗೆಗಳೊಳಗೆ ಹಾಕಿ, ಒಲೆಯ ಮೇಲೆ ಏರಿಸಿ, ಬುಡಕ್ಕೆ 
ಉರೀಹಚ್ಚಿ, ಅಟ್ಟಿಸಿ ಉಪ್ಪು ಮಾಡುತ್ತಾರೆ. ಈ ಉಪ್ಪಿಗೆ ಅಟ್ಟುಪ್ಪು 
ಅನ್ನುತ್ತಾರೆ (ಮುಂಬಯಿ. ೪-೨೦೦). ಕಲ್ಲುಪ್ಪು ಹೋ. 
[ಅಟ್ಟಿ * ಉಪ್ಪು. 1 ತಮಿ. ತೆಲು. ಅಟ್ಟುಪ್ಪು] 
ಅಟ್ಟುಮಣಿಹ (ನಾ). ಸಂದೇಶ ಮೊದಲಾದವನ್ನು ಒಯ್ಯುವ 
ಕೆಲಸ; ದೂತನ ಕೆಲಸ: ತನುನೆಂಬ ರಾಜ್ಯಕ್ಕೆ ಮನವೆಂಬ ಅರಸು. 
ಅರಸಿಂಗೆ ನೋಟಬೇಟದವರಿಬ್ಬರು ಅಟ್ಟುಮಣಿಹ ಹರಿಮಣಿಹದವರು |20 
(ಲಿಂಗವ, ೧೨-೪೪). "ಹರಿಮಣಿಹ' ಪರಾ. [ಅಟ್ಟು * ಮಣಿಹ] 
ಅಟ್ಟು ಮಾಣಿ (ನಾ). ದೌತ್ಯಕ್ಕಾಗಿ ಕಳಿಸುವ ಹುಡುಗ; ದೂತ: 
SSR ನಿನ್ನ ಅಟ್ಟುಮಾಣಿಗೆ ಮಣೆಯ ಹಾಕಿಕ್ಯಬೇಕು! 
ಅರ್ಜುನನಂತೆ ನಿನ್ನ ಬಜೆ ಬೋವನ ಮಾಡಿ ಲಗಾಮ ಹಡಿಸಲಬೇಕು | 
(ಶ್ರೀಪುದಾ. Bey [ಅಟ್ಟು * ಮಾಣಿ] 
ಅಟ್ಟುರಿ (ನಾ). ಪಾತ್ರೆಯ ತಳದ ಸೀಕಲು ಅನ್ನ; ತಳಹೆತ್ತಿದ ಅನ್ನ 
(ಸ್ಕಾಂಡಂ್‌). "ಅಟ್ಟೊತ್ತು' ಷರಾ. [ಅಟ್ಟಿ * ಉದ್ಮಿ?] 
ಅಟ್ಟುವಳಿ (ನಾ). - ಅಟ್ಟುಳ್ಳಿ. "ಅಟ್ಟುವಳಿಗೊಳ್‌' ಪರಾ. 
[ಅಟ್ಟು ೬ ~ವಳ್ಳಿ] 
ಅಟ್ಟುವಳಿಗೊಳ್‌ (ಕ್ರಿ). ಅಟ್ಟುವಿಕೆಗೆ ಒಳಗಾಗು: ಇಟ್ಟಳಿಸಿರೆ|30 
ಕೋಟಿಯ ಮುಗಿಲಟ್ಟಿಳೆಗಳ್‌ ತೆನೆಯ ಸಂದಿಸಂದಿಯೊಳೊಂದೊಂದಟ್ಟು 
ವಳಿಗೊಂಡು ಪಾಯ್ದ್ಡುವು ಕಟ್ಟಿದೆ ಮು ಟ್ಟ ದೆ ವಿಮಾನಮಂಬರಚರರಾ 
(ಧರ್ಮನಾ. ೨-೬೭). [ಅಟ್ಟು ವಳಿ * ಕೊಳ್‌] 
ಅಟ್ಟುವೇಲು "ಅಟ್ಟು ಪೆಲು' ಕೋ. 
ಅಟ್ಟ ಳಿ (ನಾ). ೧. ಅಟ್ಟಿಸಿಕೊಂಡು ಹೋಗುವಿಕೆ; ಒತ್ತಡ: ಬೇಡ|35 
ಜನ್ನು ಳಿಗಳೊಳು ಕುತ್ತು ಸು ಬಳಿಕೆದ್ದು ತಮತಮ್ಮ ಹೆತ್ತ 
ತಾಯ್ಕಳನಜಸುತತ್ತಲಿತ್ತಲು ಪರಿದು (ಹಚಕಾ. ೫-೪೮) ; ಸುಳಿ ತೆರೆ ನೊರೆ 
ಬುದ್ಭುದ ಜಲಚರಗಳಟ್ಟುಳಿಗೆ ತುಳುಕಿ ಮೇಲಕೇಳ್ವ ಬಲುಸೀರ್ಪನಿಗಳ 
ಮೊತ್ತದಿಂದಂಬುಧಿಯಳವಟ್ಟು ಮೆಜಿದುದು (ಕಂನವಿ. ೪-೨೩). 
೨. ಹಿಂಸೆ; ಬಾಧೆ: ಇಕ್ಕಿಕ್ಕುವ ಠಾವಿನಲ್ಲಿ ನುಕ್ಕಳಂತೆ ತಳಿಗೆಯ 40 
ತೆಗೆಯದೆ ಕೊಟ್ಟಿಹ ಕೊಟ್ಟಹರೆಂದು ಭಟ್ಟಿರಂತೆ ಅಟ್ಟುಳಿಗೊಳಗಾಗದೆ 
ಕೊಂಬ ತೆಜದಲ್ಲಿ (ಡಬೊಮ್ಮ. ೮೬) ; ಕೊಲುವ ರಕ್ಕೆ ಸನಟ್ಟುಳಿಗೆ ಪುರಜನ | 
ಮೆಲ್ಲ ನೆರೆದೈತಂದು (ನೇಮಿಸಂ. ೨೩-೧೨೫) ; ಸುರನದಿಯಲಿ ಮಿಂದು 
ಶುಚಿಯಾದ ಮೇಲಿನ್ನು ದುರಿತಗಳಟ್ಟುಳಿಯೆ (ಪುರಂ ದ. ೧-೫೫-೩) ; 
ಮನುಜಂಗಟ್ಟುಳಿಯಂ ಪಡೆದು ಕೊಲ್ವ ಪಸಿವೆಂಬ ಗದಂ (ನೀತಿಮಂ. 145 
I ೧೮೭). ೩. ತನ್ನ ಜಾತಿಯ ಮೃಗಗಳನ್ನು ವಂಚಿಸಿ ಬೇಟಿ 


25 


15; 


೧೧೯ 


10 ಅಟ್ಟುಳಿಜೋಲು (ಕ್ರಿ). ಕೋಟಲೆ ಉಂಟಾಗು : 


ಅಟ್ಟೆ 


ಗಾರರ ವಶಪಡಿಸುವ ಮೃಗ; ದೀಹದ ಮೃಗ: “ ಅಟ್ಟುಳಿಯೆನಲು 
ಸೋಹುಮೃಗ  (ಮಂಗರಾ. ೧೧೨-೫). [ಅಟ್ಟು + -ಉಳ್ಳಿ?) 
ಅಟ್ಟುಳಿಗ್ನ (ನಾ). “ಅಡಿಗೆ ಮಾಡುವವನು” (ಪ್ರಳಣ್ಣ). 
[ಅಟ್ಟು * -ಉಳಿಗ] 


5 ಅಟ್ಟುಳಿಗೃ (ನಾ). ಕೋಟಲೆ ಕೊಡುವವನು; ಹಿಂಸೆಮಾಡು 


ವವನು (ಸ್ಕಾಂಡರ್‌). [ಅಟ್ಟುಳ + ಇಗ] 
ಅಟ್ಟುಳಿಗಾರ (ನಾ). - ಅಟ್ಟುಳಿಗ್ಯ : ಸುಟ್ಟತು ಬಿಸಿಲಂಗೋಪಾಂಗನ 
ನುರಿಯಟ್ಟುಳಿಗಾರನೆಂಬಂತೆ (ತರ್ಕಕೌ. ೫-೧೩). 
[ಅಟ್ಟುಳಿ* -ಗಾರ (ಆ -ಕಾಜ)] 
ಪರಮ ಯಖಸಿ 
ದೂರ್ವಾಸನತಿಶಾಪದಿಂಪಲಾ ಸುರಪಗಟ್ಟುಳಿದೋಜಕಿ(ಲಕ್ಷ್ಮಭಾ. ೫-ಸೂ). 
[ಅಟ್ಟುಳಿ + ತೋಖು] 
ಅಟ್ಟುಳಿಯಾಳು (ನಾ). ಬೇಟಿಯ ಮೃಗವನ್ನು ಅಟ್ಟಸಿಕೊಂಡು 
ಹೋಗಿ ಹೊಡೆಯುವ ಆಳು: ಬಲೆಯ ಗೋಡೆಯು ನಿಂತಿತು. ಒಡನೆ 
ಹನ್ನೆರಡುಜನ ಧೈರ್ಯಶಾಲಿಗಳು ಬಲೆಯನ್ನು ಪೂರ್ವಕ್ಕೆ ಬಿಟ್ಟು ಪಶ್ಚಿಮ 
ದಿಕ್ಕಿಗೆ ಬಲೆಗೆದುರಾಗಿ ಹತ್ತುಮಾರು ದೂರದಲ್ಲಿ ಕುಳಿತರು. ಇವರಿಗೆ 
ಉಳಿಯಾಳೆಂದು ಹೆಸರು. ಅವರಿಗೆ ಹಿಂದೆ ಹತ್ತುಮಾರು ದೂರದಲಿ 
ಅಷ್ಟೇ ಜನ ಅಟ್ಟುಳಿಯಾಳುಗಳು ಕೂತರು (ಹುಟ್ಟಿಹ. ೨೫) ; “ಬುದ್ದಿ 
ಬೇಟೆಗೆ ಹೋಗೋ ಆಳುಗಳನ್ನೆಲ್ಲಾ ಉಳಿಯಾಳು, ಅಟ್ಟುಳಿಯಾಳು, 
ಅಂಚೆಆಳು ಅಂತ ವಿಭಾಗ ಮಾಡ್ತೀನಿ... (ಬೈ ಸರ್ವೆ. ೧೦೨). 
[ಅಟ್ಟುಳಿ + ಆಳ್ವು (ಆ ಆಳ್ಕ್‌)) 
ಅಟ್ಟೆ, (ನಾ). ೧. ತಲೆಯಿಲ್ಲದ ಜೀಹ; ಮುಂಡ: “ಅಟ್ಟಿಯೆಂದುಂ, 
ಕಡುಕೆಂದುಂ ಕಬಂಧಂ ?' (ಕಶಸಾ. ೧೪-೨೭೩); ಇನ್ನುಂ ತಲೆ ಮತ್ತ 
ಮಟ್ಟಿಗಳ ಮೇಲಿರ್ದಪ್ಪುವು (ಪಂಪಭಾ. ೭-೧೪); ತಲೆಯಿಲ್ಲದಟ್ಟಿಗೆ 
ಪಟ್ಟವ ಕಟ್ಟುವ ಉಭಯಭ್ರಷ್ಟರ ಮೆಚ್ಚುವನೆ (ಬಸವ. ೭೨) ; ತಣಿದ 
ನಂತಕನಟ್ಟಿಗಳ ಜಕಿಂಗಣದ ನಾಟಕದೊಳಗೆ (ಕುವ್ಯಾದ್ರೋ. ೧೦-೫) ; 
ಸೋತವರನ್ನು ಕೊಂದುಬಿಟ್ಟು, ಅವರ ಅ ಟ್ಟಿಗಳಿಂದ ಅರಮನೆಯ 
ಮುಂದುಗಡೆ ತೋರಣ ಕಟ್ಟಿಸುವನು (ಅಜಿತ. ೧೬). ೨. ಎಲುಬಿನ 
ಗೂಡು; ಅಸ್ಥಿಪಂಜರ: ಎಂತೆಂತೊ ಬೊಮ್ಮನಂದಂದುಡಿದ ಕಡಿಯೆ 
ಲ್ಲಳಿನಟ್ಟಿ ಯೊಂದಂ ಬಿಗಿದು ತೊವಲಂ ಪೊದೆಯಿಸಿ (ರಾಮಾಶ್ವ. ೬೧-೨೮). 
ಅಟ್ಟಿಯಾಟ - ಯುದ್ಧರಂಗದಲ್ಲಿ ತಲೆ ಕತ್ತರಿಸಿಹೋದ ಮೇಲೂ 
ಉಳಿದಿರುವ ಮುಂಡದ ಕುಣಿದಾಟ: ನಾಳೆಯ ರಣಾಂಗಣದೊಳ್‌ 
ನಡೆನೋಡುವಿರ್‌ ಮರುಳ್ವಡೆಯೊಡಗೂಡೆ ತಾಂಡವಮನಾಡುವ ರಾವಣ 
ನಟ್ಟಿ ಯಾಟಮಂ (ಪಂಠಾಮಾ. ೧೦-೨೩೩); (ಅರ್ಧನೇ. ೫-೪೧ ವ. ನೋ). 
[ದೇ. ॥ ತಮಿ. ಅಟ್ಟಿ (ಅಟ್ಟೈಯಾಡಲ್‌ ಇ ಅಟ್ಟಿ ಯಾಟಿ) ; 
hes ಅಟ್ಟ] 
ಟ್ರೈ (ನಾ). ೧. ಪಾದರಕ್ಷೆಯ ತಳಭಾಗದ ಹಲ್ಲೆ: : “ಮುಂಡದೊಳ್‌: 
ಸತ್ಯ 3೨ (ಕಬ್ದನುಂ. ೯೦) ; ಸೆಳೆಗೋಲು "ಫೊಂದಟ್ಟಿಯ ಕೆರಹು 
ನಾಯಿಗಳ ಬಾಯ್ಯಟ್ಟು (ಬಸಪು. ೩೧-೪); ಒಂದೆಟ್ಟಿಯ ಕೆರ್ಸ ನಲವಿಂದಂ 
ಮೆಟ್ಟುತ್ತೆ (ವೃಷವಿ. ೨೦-೬) ; ಮೆಟ್ಟಿಕೊಂಡಿದ್ದ ಜೋಡುಗಳು ದಪ್ಪವಾ 
ಗಿದ್ದರೂ ... "ಅಟ್ಟೆ' ಗಳು ಹರಿದು ನಾಲಿಗೆಗಳು ಹೊರ ಚಾ ಟಿ`ದ್ದ ವು 
(ಹೊಸಮೇ. ೪೬). ೨. ಚರ್ಮ ತೊಗಟಿ (8). ೩. ರಸ ತೆಗೆದ ಕಬ್ಬಿನ 
ಹಿಪ್ಪೆ (ಕ). ೪. ಹುಣಿಸೆಹಣ್ಣಿನ ಬಿಲ್ಲೆ, --ಮುದ್ದೆ (ಸ್ಕಾ WN 
೫. ಮಾಯುತ್ತಿರುವ ಗಾಯದ ಹೊರ ಪದರ; ಹಕ್ಕಳೆ (ಸ್ಕಾ ಂಡರ್‌). 
[ದೇ. ॥ ತಮಿ. ಅಟ್ಟಿ ; ತುಳು. ಅಟ್ಟಿ; ಕೊಡ. ಅಟ್ಟಿ - ಮರದ 
ತೊಗಟಿ ; ತೆಲು. ಅಟ್ಟ] 


ಅಟ್ಟಿ ೧೨೦ ಅಠಾರಖಾನೆ 


ಅಟ್ಟಿ (ನಾ). ಜಿಗಣೆ (೪). "ಅಟ್ಟಿವತ್ತುಗೆ' ಪರಾ. i ಕಾಲ[ರ]ಧಿಷ್ಕಾಯ[ಕ]ನಾಗವರ್ಮ್ಮಯ್ಯನುಂ (ಎಇ. ೫x೪1, ೩೩೯-೧೨ ; 
[ದೇ. ॥ ತಮಿ, ಅಟ್ಟಿ ; ಮಲ. ಅಟ್ಟ ; ಕೊಡ. ಅಟ್ಟಿ] i 1053). [(ಆಟ್ಮಾಣ* ಅಂತರ] 
ಅಟ್ಟೆ, (ನಾ). ನೆಯ್ಗೆಯವರು ನೂಲು ಸುತ್ತುವ ಅರಟಿ; ಲಾಳಿ: ಃ ಆಟ್ರಾ ಕಣಿ (ನಾ). (ತಿರಸ್ಕಾರ ಸೂಚಕವಾಗಿ) ಕೆಲಸಕ್ಕೆ ಬಾರದ 
* ಹಟ್ಟಿ ಗಾಜರ ಅಟ್ಟಿ - ತ್ರಸರ ಸೂತ್ರಪ್ರವೇಷ್ಟನ (ನಾಚಿರಾ. ಕಿ). ! ಮನುಷ್ಯ; ಅಪ್ರಯೋಜಕ ವ್ಯಕ್ತಿ: ಅದೊಂದು ಹುಡುಗ ಸಿಕ್ಕಿ 
[~ ಅರಟಿ?) |5| ದ್ದಾನಲ್ಲ- ಚನ್ನಪ್ಪಯ್ಯ, ಅವನಿಗೆ ಈ "ಅಟ್ರಾಕಣಿ ಗಳೆಲ್ಲಾ ಸಾಧ 
ಅಟ್ಟಿಕಟ್ಟು (ಕ್ರಿ). ಪಾದರಕ್ಷೆಯ ತಳಕ್ಕೆ ಅಟ್ಟಿಯನ್ನು ಸೇರಿಸಿ | (ಹಹನ. ೬೪)... 7] 
ಹೊಲಿ: ಕೆರವಿಗೆ ಅಟ್ಟಿ ಕಟ್ಟುವುದಕ್ಕಾಗಿ ಒಂದು ಜೊತೆ ಕಾಲ್ಮರೆಗಳನ್ನು , | ಅಟ್ಟು, ಅಡಲ್ಕು, ಅಡ್ಲು (ನಾ). ಕೆಸರು; ಪಂಕ. "ಅಟ್ಟುಗಡ್ಡೆ' 
ಕೊಟ್ಟನು (ಸನನ. ೨). [ಅಟ್ಟಿ + ಕಟ್ಟು) 1? ಸರಾ. ಅಡಲ್ಕು: ನುಡಿದ ನುಡಿಗಳ ಸ ರಣೆ ಮೋಡದ ಗುಡುಗು ಚಿತ್ತ 
ಅಟ್ಟೆ ಗಾಲು (ನಾ). ಬಗ್ಗಿದ ಕಾಲು; ಜೊಂಕುಕಾಲು; ಬಂಕಗಾಲು: |... ಜ್ಯತ್ತು ದುಃಖದ ಅಡಲಿಸೊಳಗೆನ್ನೊಗಿದು ವಿರಹಾಗ್ನಿ ಯನು ಪೆರ್ಚಿಸಿತು 
ದ ಎಕಾ ತೋ ESE ಹೊಟ್ಟಿ ದೊಡ್ಡ 10. (ರಘುವಂ. ೧೪೨-೨೮). ಅಡ್ಡು (8). "ಅಆಾಲ್‌' ಪರಾ. 
ದಾಗುತ್ತ ಬರುವುದು ; ಕೈಕಾಲು ಅಂಡುಗಳು ಬತ್ತಿ ಕ್ಷೀಣವಾಗುವವು. | | (ಆಕಅಟ್ಟಲ್‌ 1) 
ಅಟ್ಟಿಗಾಲು ಆಗುವದು (ಮನಿಷ. ೨೯). | | ಅಟ್ಟು ಗದ್ದೆ (ನಾ). ಕೆಸರುಗದ್ದೆ : ನೀರಾವರಿಯ ಪ್ರದೇಶಗಳಲ್ಲಿ ಅಟ್ಲು 
[ಅಟ್ಟಿ 1 + ಕಾಲ್ಕು (ಆ. ಕಾಲ್‌,)] 1 | ಗದ್ದೆ ಗಳು ನಿಶೇಷವಾಗಿರುತ್ತವೆ (ರೂಢ). [ಆಟ್ಲು* ಗದ್ದೆ (ಆ ಗಲಿ) 
ಅಟ್ಟಿ ಗೋಲು (ಫಾ): ಬಗ್ಗಿದ ಕೋಲು; ಕವೆಗೋಲು (?): ಕಟಿ! ಅಕರಾ "ಅಠಾರಾ? ನೋ. 
ಮಟ ದಾರಿನೆಂಚೆ .,. ಮೊಗಮೋಜನ ಕನ್ನಡಿ ಪಾದನಟ್ಟಿ ಗೋಲ್‌ ಸಂಜಿ 16 ! ಅಶರಾಖಾನೆ "ಅಠಾರಖಾನೆ' ನೋ. 
ದನು ಮಲ್ಲಗಂಬ ನಿರಿ ಮುಂದಲೆ ಪಾಟ್ಕನೆ ಸೂರಪಿಂಡಿ ಯೆಂಬಜಕಿಕೆಯ ' ಅಠವಣೆ "ಅಟ್ಟಿವಣೆ' ನೋ. 
ಸೂಳೆಯೊಳ್‌ ನೆರೆವನಂ ಧರೆಯೊಳ್‌ ಕಡುಗಾಂಪನಲ್ಲವೇ (ಕಾನ್ಯಸಾ. ' ಅಕವಣ್ಣೆ ಅಟವಣ್ಕೆ (ನಾ). ೧. ಜ್ಞಾಪಿಸುವುದು. ೨. ಜ್ಞಾಪಿಸಿ 
೧೦೦೩). [ಅಟ್ಟಿ? * ಕೋಲು (ಆ ಕೋಲ್‌] | | ಕೊಳ್ಳು ವುದು; ಜ್ಞಾಪಕ (ಸ್ಯಾ ಟಾ: ಅಟವಣ್ಕೆ : ೨ (ಕ 
ಅಟ್ಟೆಯಾಡಿಸು (ಕ್ರಿ). ಯುದ್ಧರಂಗದಲ್ಲಿ ತಲೆಯನ್ನು ಕತ್ತ ರಿಸಿಹಾಕಿ | | ತ ಮರಾ. ಅಕನಣ್‌ ಐ ಧ್ಯಾನ, ಸ್ಮರಣೆ] 
ಕಡ ಕುಣಿದಾಡುವಂತೆ " ಮಾಡು: ಹುಟ್ಟ ನಾಯಕರಃಟ್ಟ (ಟ್ಟಿ ಲ್ವ ೦1೫| ಅಶವಣೆ ಇಲಾಖೆ "ಅಟ್ಟವಣೆ ಇಲಾಖೆ? ನೋ. 
ಮುಜಸಿದೊಟ್ಟ ಜ್ಜ ಜಿ] ಯಿಂದಟ್ಟೆ ಯಾಡಿಸುವ ಕವಾಯ ಗ | | ಅಠವಣೆ ಕಚೇರಿ "ಅಟ್ಟವಣೆ: ಕಚೇರಿ' ನೋ. 
೨೫-೬೩; 1180). (ಅಟ್ಟಿ * ಅಡ್ಕು + ೨ಇಸ್ಕು) ಕನ್‌ ಭೂವಿಂ (ನಾ). ಭೂಕಂದಾಯದ ಇಲಾಖೆಗೆ ಸೇರಿದ 
ಅಟ್ಟಿಯಿಡು (ಕ್ರಿ). ಶರೀರವನ್ನು ಚಾಚು: ತೆಜಪಂ ಸಿಟ್ಟಿಸಿ ಪೊಕ್ಕು | | ಭೂಮಿ; ಸರ್ಕಾರದ ಭೂಮಿ: ದೇವಸ್ಥಾನದ ಹೋಬಳಿಗೆ ಬದಲು 
CA ಲಿನ ಘೋಟಾಯ್ಲ ಳೇ ವಾಜಿ ಕುಕ್ಕ್ಯುಜ್‌ಸುತ್ತಿ ರ್ಸಿನಮಟ್ಟಿ | ಭೂ ಮಿ ಯಂ ನೂ ಅಕವಣೆಭೂಮಿಯಲ್ಲಿ ವಿಂಗಡಿಸಿಕೊಟ್ಟು (ಮೈಆರಿ. 
ಯುಟ್ಟಳತೆವಾಣುತ್ತಿ ರ್ಹಿನಂ (ಆನಂಪ ೧೪-೪). ಅಟ್ಟಿ + ಇಡು] ೧೯೩೮, ೬೯-೧೪ ; 1849). [ಅಠವಣ್ಣೆ ಸ ಅಟ್ಟ ವಣೆ) + ಭೂಮಿ] 
ಅಟ್ಟಿವತ್ತುಗೆ (ನಾ). ಜಿಗಣೆಯಂತೆ ಅಂಟಿಕೊಳ್ಳುವುದು: ಮಂತ್ರಿ ್ರಿಗಾ| | ಅಠವಣೆ ಹೋಬಳಿ (ನಾ). ಭೂಕಂದಾಯದ 'ಇಲಾಖೆಯ ಒಂದು 
| 
| 


I 
ಕ 
i 
| 
| 
1 
ಕ 
1 
| 


ಕೊಳಮಟ್ಟಿ ವತ್ತುಗೆ[ಸಾಕಾಂ. ಮೆರ್ಜೆವತು stoi edo: ಸ ವಿಭಾಗ : ಜಾನಸಾಲೆ ಶ್ಯಾನಭಾಗರ ಜ೨ಕೆ ೨ ಉಂ ಹಳಗ ೨॥೩॥೦ 
ವಾಕ್ಯಂ ರು ೯-೫೫). [ಅಟ್ಟಿ + ಪತು ಗೆ] ಅಠವಣೆ ಹೋಬಳಿಗೆ ಪಾರುಪತ್ಯಗಾರ (ಮೈಆರಿ. ೧೯೩೩, ೩೧-೩೪, 1737). 
ಅಟ್ಟಿ ಸು (ಕ ಕ್ರಿ). ಹಿಂದಕ್ಕೆ ಓಡು (2): ನಿರಥನಾದನು ಧರ್ಮಜನು ಸ ಅರವಣೆ ಹೋಬಳಿ ಭೂಮಿ - ಅಠವಣೆ ಹೋಬಳಿಗೆ ಸೇರಿದ 
ರಕೆ ಮೊಖದಿರುಹಿದನು ನಕುಲನು ತಿರುಗಿದನು ಸಹಡೇವನಟ್ಟಿ ಸ ಸಿದನು ಭೂಮಿ : ಆ ಬಳಿಯಣ ಅಠವಣೆ ಹೋಬಳಿ ಭೂಮಿಯಂನೂ ದೇವಸ್ಥಾ 
ದ್ರುಪದಾಂಕ (ಕುವ್ಕಾದ್ರೋ. ಪರಿ. ಪು. ೨೯೧). [ಆಟ್ಪ? * -ಇಸ್ಕು] ನದ ವಳಿತದ -ಭೂಮಿಯಂನ್ನೂ ವಿಂಗಡಿಸಿ ಕೊಡಿಸಿ (ಮೈಆರಿ. ೧೯೩೮, 
re, ತು (ನಾ). ತಳಹತ್ತಿದ ಅನ್ನ; ತಳ ಸೀದ ಅನ್ನ (ಸ್ಕಾಂಡರ್‌). | | ೩೯-೧೦ ; 1849). [ಅಠವಣ್ಣೆ (ಆ ಅಟ್ಟವಣೆ) * ಹೋಬಳಿ] 
| 
| 
H 


30 


; ರಿ? ಪ ಪರಾ. [< ಅಟ್ಟ * ಹೊತ್ತು (ಆ ಪೊತ್ತು,)] | ಅಠಾಣ (ನಾ). [ಸಂಗೀತ] ಒಂದು ರಾಗ: ಬಳಿಕ ಸಮಸ್ತ ರಾಗಂಗ 
ಆಟೊ €ಗೆರೆ (ನಾ). ಅನ್ನ (ಸ್ಕಾ 1 [ಅಟ್ಟ * ಓಗರ] ಳೊಳಗೆ ರಾಮಕ್ರಿಯೆ ... ಅಠಾಣ, ಆರಭಿ, ತೋಡಿ, ಮಧ್ಯಮಾವತಿ 
ಅಟ್ಟೊ ಲೆ (ನಾ). ಅಟ್ಟಿದ ಓಲೆ; ಸಂದೇಶದ ಪತ್ರ; ದೂತನ ಯೆಂಬ ಮೂವತ್ತಾಜು ರಾಗಂಗಳೇ ಮುಖ್ಯಮಾಗಿ ಬಳಿಕೆಯಿಂದಧುನಾ 
ಮೂಲಕ ಕಳಿಸುವ ಸತ್ರ: ಆಟ್ಟ್ರೋಲೆಗಳನಟ್ಟ ಚಿಕ್ಕ ಚಿಕ್ಕನುಜರ | ತನರಲ್ಲಿ ಪ್ರಸಿದ್ಧಗೊಂಡಿರ್ಪವು (ವಿವೇಕ. ೨೩೪). 
ದಟ್ಟಸಿ ತಪಸಿಗೋಡಿಸಿದ ದಿಟ್ಟಿ ನೆಂಬುದನಣಸದೆನಗೀಗ.ಕೆಳೆಯನನಟ್ಟ ದನೈ | ಪ್ರಾ. ಅಟ್ಮಾಣ (ಆ ಸಂ. ಆಸ್ಥಾನ)) 
ಬಲ್ಲೆವೆಂದ (ಭರಚ. ೪೮-೪೯). [ಅಟ್ಟು * ಓಲೆ) | ಅಠಾರ "ಅಠಾರಾ' ನೋ. 
ಅಟ್ಟೋಳಿ (ನಾ). - ಅಟ್ಟಿಳೆ (ಚತುನಿ. ೧೯ ಕ). ! ಅಠಾರಖಾನೆ, ಅಠರಾಖಾನೆ (ನಾ). ಸರಕಾರದ ಹದಿನೆಂಟು ಕಚೇರಿ 
ಗ ? ತುಳು. ಹ್‌ ಳಿಗೆ) 140 ಗಳು. ಅವು ಯಾವುವೆಂದರೆ: “೧. ತೋಷೀಖಾನೆ. ೨, ದಫ್ತರೆ 
ಅಟ್ಟಿವಣೆ "ಅಟ್ಟವಣೆ? ನೋ. ಖಾನೆ. ೩. ಹಿಕಾರಖಾನೆ. ೪. ಕಲ್‌ ಬತ್‌ಖಾನೆ. ೫. ತೆತಾಖಾನೆ. 
ಅಟ್ಕಾ ಣ (ನಾ). ಸೈನ ಮೊದಲಾದವುಗಳ ಠಾಣ್ಯ, ಕಟಕ (?. ೬. ಸರಾಫಖಾನೆ. ೭. ಬಬರ್ಚಿಖಾನೆ. ೮. ತಾಲೀಂಖಾನೆ. 
"ಆೆಟ್ಮಾ ಣಾಂತರ' ಪರಾ. (ಪ್ರಾ. ಅಟ್ಮಾಣ (ಆ ಸಂ. ಆಸ್ಥಾನ)] | ೯. ಚಿರಾಬಖಾನೆ.. ೧೦. ಷಸೆಮುರ್‌ಖಾನೆ. ೧೧. ನಗಾರಖಾನೆ. 
ಅಜ್ಮಾ ಹಾಂತರ (ನಾ). ಬೇರೊಂದು ಠಾಣ್ಯ, ಕಟಕ; ಠಾಣ್ಯ | | ೧೨. ಪೇಷ್‌ಖಾನೆ. ೧೩. ಫರಾನ್‌ಖಾನೆ. ೧೪. ಜಖೀರ್‌ಖಾನೆ. 
ಗಳಲ್ಲಿ, ಕಟಕಗಳಲ್ಲಿ ಒಂದು (?) : ಸೋನನಾಥಯ್ಯ ಪ್‌ ಜೆಸದಿಂ ; ಕ ೧೫. ದಿವಾನಖಾನೆ. ೧೬. ಅದಷ್‌ಖಾನೆ. ೧೭. ನಜರ್‌ಖಾನೆ. 
ಪ್ಪ 'ಭೂರಟ್ಮಾ ಣಾನ್ತ ರದ ಪಾನುಂಗಲ್ಲಯ್ಲೂಜಟ್ಮಾ ಣಾನ್ತ ರದ ಕೇ ಜ| |. ೧೮, ಮುಜರಾಖಾನೆ” (ಬಖೈರು. ೪. ಅಡಿಟ) : ಹಸವಾಯಿ ಜಗಜಂಸ 


35 


ಅಠಾಜ ಗಿ೨೧ 
ಸುಗುಣ ಕನ್ನಡಜಾಣ ಪಾದಷಹನು ರತ್ನ ಖಚಿತವಾದ ವಸಂತಮಹಲಿನಲ್ಲಿ | | 
ಸಭೆಮಾಡಿಕೊಂಡು ಎಪ್ಪತ್ತೆರಡು ನಿಯೋಗ, ಆಠಾರಖಾನೆ, ಹನ್ನೆರಡು ! i 
ಮಹಲು ವಿದ್ವಜ್ಜನ ಸಮೇತವಾಗಿ ಸದರು ಮಾಡಿಕೊಂಡು ಕುಳಿತಿದ್ದನು | | 

ಎ [ 
(ಬಖೈರು. ೪). ಅಠರಾಖಾನೆ (ಸ್ಕಾಂಡರ್‌). ಓ ಸ್ಯಾಂಡರ್‌ಸನ್‌] 


ಅಡಂಗಿಸು 


ಯೊಳಗೆ ಅಡ ಆಗಾಮಿ ವತ್ತಿ ನೆಟ ಅಡಕೆಯ ಮರ (ಎಕ. ೪11, ತೀರ್ಥಹ. 
೧೬೬-೩೭ ; 1610) ; ನೂರು ವರಹಂನು ಅಡದ ಭೂಮಿಯನು ಶಿವಾರ್ಪಿತ 
ವಾಗಿ ಬಿಟಿವಾಗಿ (ಎಕ. ೫111, ತೀರ್ಥಹ. ೯೨-೫೪ ; 1664). ([?] 


| ಅಡಂಕೆ "ಅಡ್ಡಂಕೆ' ನೋ. 


ಅವರು ಕೊಡುವ ಸರಕಾರದ ಹದಿನೆಂಟು ಕಚೇರಿಗಳು: ೧. ತೋಷೆ; 5] ಅಡಂಗಕಾಣ (ನಾ). - ಅಡಂಗಾಯ್ತ : “ರಂಗವಳಿಗಳಿನೆ ಪಿರಿದುಮ 


ಖಾನೆ (- ಖಜಾನೆ). ೨. ಜವಾಹೀರಖಾನೆ (- ಅರಮನೆಯ ಒಡವೆ! | 
ವಸ್ತುಗಳ ಶಾಲೆ). ೩. ಮೋದೀಖಾನೆ (- ಆಹಾರ ಪದಾರ್ಥಗಳ! | 
ಉಗ್ರಾಣ). ೪. ದಿರ್ವಾಖಾನೆ (- ಸಭಾಭವನ). ೫. ಫೀಲ್ಬಾನೆ] | 
(ಆ ಗಜಶಾಲೆ). ೬.'ಷುತರಖಾನೆ (- ಒಂಟೆಗಳ ಶಾಲೆ). ೭. ಗಾವು: 
ಖಾನೆ (ಇ ಗೋಶಾಲೆ). ೮. ಗಾಡೀಖಾನೆ (ಇ ವಾಹನ ಮುಂತಾ |10! 
ದವುಗಳ ಶಾಲೆ). ೯. ಕಬೂತರಖಾನೆ (ಆ ಪಕ್ಷಿಗಳ ಶಾಲೆ). 


. ನವುಬತಖಾನೆ(-ಸಂಗೀತಗಾರರ ಮತ್ತು ವಾದ್ಯಗಳ ಶಾಲೆ). ! 


೧೦ 
೧೧. ಘಡಿಯಾರ ಖಾನೆ(- ಘಂಟಿ ಹೊಡೆಯುವ ಕಚೇರಿ). | 
೧೨. ಕಾರಖಾನೆ (- ಸಾಮಾನು ಸರಂಜಾಮುಗಳ ಉಗ್ರಾಣ). 
೧೩ 
೧೪ 


| 
| 
| 
| 
. ತೋಫುಖಾನೆ (- ಮದ್ದು ಗುಂಡುಗಳ ಉಗ್ರಾಣ).!|15| 
. ಅಂಬಾರಖಾನೆ (= ಧಾನ್ಯ ಮತ್ತು ಹುಲ್ಲಿನ ಉಗ್ರಾಣ). | | 
೧೫. ಬಬರ್ಚಿಖಾನೆ (- ಪಾಕಶಾಲೆ). ೧೬. ತಪುಪ 
(= ರಾಜನ ಉಡಿಗೆತೊಡಿಗೆಗಳ ಉಗ್ರಾಣ). ೧೭. ಮಷಾಲಖಾನೆ. | 
(= ದೀಪು ಪಂಜು ಮುಂತಾದವುಗಳ ಉಗ್ರಾಣ). ೧೮. ಪಾಯ| | 
ಖಾನೆ (- ಶೌಚಸ್ಥಾನ). [ಅಠಾರ (ಆ ಅಠಾರಾ) * ಖಾನೆ] 
ಅಠಾರಾ, ಅಠರಾ, ಅಠಾರ (ನಾ). ಹದಿನೆಂಟು. "ಅಠಾರಾ ಕಚೇರಿ'| 
ಪರಾ. ಅಠೆರಾ (8). ಅಠಾರ: "ಅಠಾರಖಾನೆ' ಪರಾ. 
[+ ಓಂ. ಅಠಾರಹ್‌ ; ಮರಾ. ಅಠರಾ. /. ಪ್ರಾ. ಅಟ್ಮಾರ, ಅಟ್ಮಾ : 
ರಸ, ಆಟ್ಕಾರಹ, ಅಟ್ಮಾರಾಹ (ಆ ಸಂ. ಅಷ್ಟಾದಶ)) | 
ಅಶಾರಾ*ೆಚೇರಿ, ಅಠಾರಾಕಛೇರಿ (ನಾ). ೧. ಸರಕಾರದ ಹದಿನೆಂಟು (3 
ಇಲಾಖೆಗಳುಳ್ಳ ಕಚೇರಿ. p ಡಿಲ್ಲಿಯ ಆಡಳಿತ ಕ್ರಮವನ್ನು | 
ಅನುಸರಿಸಿ ಚಿಕ್ಕದೇವರಾಜ ಒಡೆಯರು ತಮ್ಮ ರಾಜ್ಯದಲ್ಲಿ ಸ್ಥಾಪಿ 
ಸಿದ ಆಡಳಿತದ ಕಚೇರಿಗಳು :-- ೧. ನಿರೂಪದ ಚಾವಡಿ. | 
೨. ಆಯಕಟ್ಟಿನ ಚಾವಡಿ. ೩. ಮೈಸೂರ ಹೋಬಳಿಯ ವಿಚಾರದ | 
ಚಾವಡಿ. ೪. ಪಟ್ಟಣದ ಹೋಬಳಿಯ ವಿಚಾರದ ಚಾವಡಿ. 130! 
೫. ಸೀಮೆಯ ಕಂದಾಚಾರದ ಚಾವಡಿ. ೬. ಬಾಗಿಲ ಕಂದಾಚಾ 
ರದ ಚಾವಡಿ. ೭. ಸುಂಕದ ಚಾವಡಿ. ೮. ಪೊಮ್ಮಿನ ಚಾವಡಿ. | ; 
೯. ತೊಡಾಯದ ಚಾವಡಿ. ೧೦. ಪಟ್ಟಣದ ಹೋಬಳಿ ಅಷ್ಟ | 
ಗ್ರಾಮದ ಚಾವಡಿ. ೧೧. ಮೈಸೂರ ಹೋಬಳಿ ಅಷ್ಟ ಗ್ರಾಮದ 
ಚಾವಡಿ. ೧೨. ಬೆಣ್ಣೆಯ ಚಾವಡಿ. ೧೩. ಪಟ್ಟಣದ ಚಾವಡಿ. | 
೧೪. ಬೇಹಿನ ಚಾವಡಿ. ೧೫. ಸಮುಖದ ಚಾವಡಿ. ೧೬. ದೇವ 
ಸ್ಥಾನದ ಚಾವಡಿ. ೧೭. ಕಬ್ಬಿಣದ ಚಾವಡಿ. ೧೮. ಹೊಗೆಸೊಪ್ಪಿನ 
ಚಾವಡಿ (ನುಹಾನಂ. 1, ೧೪೬, ೧೫೦ ನೋ). ೨. ರಾಜ್ಯದ ಸಮಸ್ತ | 
ಆಡಳಿತ ಶಾಖೆಗಳನ್ನೂ ಒಳಕೊಂಡ ಮುಖ್ಯ ಕಚೇರಿ. ಅಠಾರಾ | 
ಕಛೇರಿ: ೨. ಬೆಂಗಳೂರಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯಾಲಯಕ್ಕೆ |40 
ಅಶಾರಾಕಛೇರಿ ಎಂಬ ಹೆಸರು ತುಂಬ ಪ್ರಚುರವಾಗಿತ್ತು (ರೂಢಿ). | 
"ಅಠಾರಖಾನೆ' ಪರಾ. [ಅಠಾರಾ * ಕಚೇರಿ) | | 
ಅಠಾರಾಕಛೇರಿ "ಅಠಾರಾಕಚೇರಿ? ನೋ. 
ಅಠಾವಣೆ "ಅಟ್ಟವಣೆ' ನೋ. | | 
ಆ 


20 | 


\ 
H 


35, 
| 
| 


ಅಡ್ಡ "ಅಡ್ಕ? ನೋ. 5 
ಅಡ್ಕ (ನಾ). ಒಂದು ತೆರಿಗೆ (?) : ಯಾ ಭೂಮಿಗೆ ಸಲುವ 'ಚತುಸ್ಸೀಮೆ | 


ಡಂಗಾಯ್ತರೆನಲ್ಯಡಂಗಳಾಜರೊಳಪ್ಪರ್‌ ೫ (ಕರ್ಣಾನಿ. ೨೪). 
[ಆ ? ಡಂಗ+ -ಕಾಜ] 


ಅಡಂಗಲ್‌ (ನಾ). (ಕರಾ) ಗ್ರಾಮದ ಭೂಮಿಯ ಬಗೆ, ವಿಸ್ತೀರ್ಣ, 


ಸ್ವಾಮಿ ತ್ತ ಮುಂತಾದ ವಿವರಗಳನ್ನೊಳಕೊಂಡ ದಾಖಲೆಯ 
ಪುಸ್ತಕ ; ವಾರ್ಷಿಕ ಆದಾಯವನ್ನು ಗೊತ್ತುಮಾಡುವುದಕ್ಕೆ 
ಮೊದಲು ಗ್ರಾಮಾಧಿಕಾರಿಗಳು ಮಾ ಡು ವ ಸಾಗುವಳಿಯಾದ 
ಜಮಾನಿನ ಪರೀಕ್ಷೆ; ಗ್ರಾಮಸಾಗುವಳಿ ಪರೀಕ್ಷೆ (ಕಿಸಂಗ್ಲಾ. ೧೩೯). 
"ಪಹಣಿ? ಪರಾ. [- ತಮಿ. ಅಡಜ್ನಲ್‌] 


ಅಡಂಗಾಯಿತ್ಕ "ಅಡಂಗಾಯ್ತ' ನೋ. 
ಅಡಂಗಾಯಿತ್ಯ (ನಾ). ತೆಂಗಿನ ಮತ್ತು ಅಡಕೆಯ ಕಾಯನ್ನು 


ಕೊಯ್ಯುವುದೇ ಉದ್ಯೋಗವಾಗುಳ್ಳಿ ಒಂದು ಜಾತಿಯವನು 


(ಸ್ಯಾಂಡರ್‌). (?] 


ಅಡಂಗಾಯ್ತ, ಅಡಂಗಾಯಿತ್ಕ (ನಾ). ಕೋಟಿಯ ರಕ್ಷಣೆ ಮಾಡು 


ವವನು: “ಕುಜುಂಬರೆಂದುಂ ಅಡಂಗಾಯ್ತರೆಂದುಂ ಕೊಟ್ಟವಳರ್‌ » 
(ಕಶಸಾ. ೧೮-೩೫೧) ; ಕಲ್ಲಾಯ್ತರಡಂಗಾಯ್ತರಚ್ಚುಳಾಯ್ತರ ರಭಸಂ 
(ಶಮದ. ೧೯೮ ಪ್ರಯೋ) ; ನಾಯಕರ ಅಡಪವಳ್ಳರ ಪಡಿಯಜರಡಂಗಾ 
ಯ್ತರ ನಿಡುಗೇರಿಗಳೊಪ್ಪಿದವು (ಕುರಾಸಾಂ. ೪-೧೧೧); ತಮ್ಮಡಂಗಾ 
ಯ್ತರ್ಗೀಪರಿಯಂ ಕೇಳಿಫುದುಂ ಪಡೆವಳರೆಲ್ಲರ್‌ ದಿಮ್ಮನೆಟ್ದು (ರಾಮಾಶ್ವ. 
೧೩೫-೩೦) ; (ಕಶಮಂ. ೪೬; ಕಬ್ಬಿಕೈ. ೩೬; ಕರ್ಣಾನಿ. ೨೪ ನೋ). 
ಅಡಂಗಾಯಿತ್ತ : ಸುವ ಸೂಯಾಯಿತರುಂ ಸುತ್ತಿ ದಡಂಗಾಯಿತರುಂ 
(ಲೀಲಾವ. ೭-೬೮ ವ). ಔ ಮೇಲಿನ ಅನೇಕ ಪ್ರಯೋಗಗಳಲ್ಲಿ ಈ 
ಶಬ್ದವನ್ನು “ಡಂಗಾಯ್ಕ? ಎಂದು ಬಿಡಿಸುವುದೂ ಸಾಧ್ಯ. ಇದರ 
ಮೂಲಪಾಠ “ಡಂಗಾಯ್ತ? ಎಂದೇ ಇದ್ದಿರಬಹುದು. "ಡಂಗ', 
"ಡೆಂಗಾಯ್ದ' ಪರಾ. (ಆ? ಡಂಗ*-ಆಯ್ತ) 


ಅಡಂಗಿ (ನಾ). ದೊಣ್ಣೆ ; ಕೋಲು (ಸ್ಕಾಂಡರ್‌). [~ ಡಂಗೆ] 
ಅಡಂಗಿಸು, ಅಡಗಿಸು (ಕ್ರಿ). ೧. ಮರೆಮಾಡು; ಮುಚ್ಚು; ಬಚ್ಚಿಡು: 


ಅನರೊಳೊರ್ವನಾ ' ಮೂವರುಮಂ ಬಂಚಿಸಿ ಬಿಟ್ಟು ನೋಡಿಯೊಂದು 
ಪೊಟ್ಟಣಮನಡಂಗಿಸಿರ್ಪುದುಂ (ಸುಕುಮಾ. ೭-ಆ ವ) ; ಪೆರ್ಬಲವೆಲ್ಲವಂ 
ಮರ್ಬಿನೊಳಡಂಗಿಸೆ (ನಂಬರ. ೧೮೨೩೯). ೨. ದಮನಮಾಡು; 
ಧ್ವಂಸಮಾಡು : ಬಿರುದರನೊತ್ತಿ ಬೀರರನಡಂಗಿಸಿ ಕೊಂಕಿಗರಂ ಕಲ್ಸಿ 
(ಪಂಪಭಾ. ೬-೧೮) ; ನಿನ್ನನೆ ನೋಡಿ ಶೋಕಮನಡಂಗಿಸಿ ಬಾಟಕ್ಕಿಯೆ 
ಲೇಸೆನುತ್ತಮಿರ್ಸನ್ನೈಗಂ (ಕಾ ದಂಪೂ. ೧೮೨) $ ಜಿನಪದಸ್ಸೇಹನೆಂಬ 
ದಂಡಿಂ ವೇದನೀಯಮೆಂಬ ಗಡಿಯ ನಾಯಕರನಡಂಗಿಸದೆ (ಧರ್ಮಾಮೃ. 
೭೨೯೭ ವ). ಅಡಗಿಸು: ೧. ಒಡಲೊಳಬುಜಭವಾಂಡಕೋಟಯನಡ 
ಗಿಸಿಪ್ಪ ಮಹಾಮಹಿಮಗಾಯ್ತ ಡಕ ತೊಟ್ಟಿ ಲಲಮಳ ನಿಗಮಾಳಿಗಳು ಬೆ 
ಗಾಗೆ (ತೊರರಾ. ೧-೮-೭೩); ಲಿಂಗದೊಳು ತಮ್ಮಯ ತನುವನಡಗಿಸಿದರೆಲೆ 
ಶಂಭುವೆ (ಪಾಸೋಪು. ೧೫-೧೩) ; ಆ ರತ್ನವನ್ನು ಅಡಗಿಸಿಟ್ಟರುವ ಸ್ಥಳ 
ವನ್ನು ತೋರಿಸು (ಮಣಿಸ.೧೦). ೨. ಕಾಮನ ಹೆಸರನಡಗಿಸಲು ಧಾಳಿಡುವ 
ಪಡೆಯೋ (ಸಿದ್ಧರಾ. ೨-೪೦) ; ಆರಿ ಹಿಮಕೊಟನನಡಗಿಸಿ ಜಾಜಿಯ 
ಬಿರುದನೀಡಾಡಿಸಿ ನಗುತ (ಕಂನಎ. ೯-೭) ; ಕೃಷ್ಣನು ಪಾಂಡವರನ್ನು 
ನೆನಮಾಡಿಕೊಂಡು . .. ಮೂಢರಾದ ಸುಯೋಧನಾದಿಗಳನ್ನು 


ಅಡಂಗ್ಳು ಗಿ೨೨ ಅಡಂಬಳ್ಳೆ 


ಅಡಗಿಸುವನು (ಕೃವಾಉ. ೧೧೮). ೩. ಒಳಪಡಿಸು; ಅಡಕಮಾಡು : | 
ವಿಷಯಗಳನ್ನೆಲ್ಲಾ ಒಂದು ಸೂತ್ರದಲ್ಲೋ ನಿಯಮದಲ್ಲೋ ಅಡಗಿಸಿಟ್ಟು | 
ಕೊಳ್ಳುವ ಮಾನಸಿಕ ಸಂಸ್ಕರಣವಾಗುತ್ತದೆ (ಶಿಕ್ಷದ. ೨೩೪). i 
ಅಡಗಿಸಿಕೊ- ೧. ಪ್ರಕಟಿವಾಗದಂತೆ ತಡೆದುಕೊ; ಅದುಮಿಕೊ: | 
ಕೋಪವನ್ನು ಅಡಗಿಸಿಕೊ ; ದುಃಖವನ್ನು ಅಡಗಿಸಿಕೊ (ರೂಢಿ). ೨. ಒಳ 
ಕೊಳ್ಳು; ಸೇರಿಸಿಕೊಂಡಿರು : ಪಿಂಡದಲ್ಲಿ ಶಿನತತ್ವವನಡಗಿಸಿಕೊಂಡಿರ್ದ | 
ಆತ್ಮನ ಅಂತರಂಗದೊಳಗಣ ಶಿವತತ್ವವೇ ಜ್ಞಾನಾಂಕುರಸ್ವರೂಪ 
ಮಾಗಿ (ಶೂನ್ಯಸಂ. ೪-೧೭). [ಅಡಂಗ್ಗು + -ಇಸ್ಕು] 
ಅಡಂಗ್ಳು, ಅಡಗ್ಗು, (ಕ್ರಿ). ೧ ಮರೆಯಾಗು; ಮುಚ್ಚಿ ಹೋಗು ಗೆ 
ಅದೃಶ್ಯವಾಗು; ಅವಿತುಕೊ; ಬಚ್ಚಿಟ್ಟುಕೊ: “ಅಡಂಗು- 
ಗೋಪನೇ » (ಶಮಧಾ) ; ಬೆಟ್ಟುಗಳ್‌ ನೆಲದೊಳಡಂಗುವಂತೆ ನೆಲದೊಳ್‌ 
ಸಮನಾದುವು ಸೈನ್ಯಘಾತದಿಂ (ಕಾವ್ಯಸಾ. ೪೬೪ ; ಶೂದ್ರಕ) ; ನಾರದನಿರದೆ 
ಗಗನತಳಕ್ಕೊಗೆದು ಮುಗಿಲ ಪೊರೆಯೊಳಡಂಗಿದಂ (ಪಂಪಭಾ. ೬-೨೦ ವ); 
ಘನಲಿಂಗಮಂ ಕೊಂಡಡಂಗಿದನಿಮಿಷನಂದಮೆನಗಿಲ್ಲ (ಚೆಬಪು. ೬-೭). 
೨. ತಗ್ಗು ; ಕುಗ್ಗು ; ಹಿಂದಕ್ಕೆ ಸರಿ: ಎವೆಯಿಲ್ಲದ ಕೊಲಕಿಗಣ್‌.... 
ಸೋಲನುನೀಯದಿರವು ಕರ್ಪಿಂ ಸಮಸಂಜೊಡಲಲರ್ದ ಮೂಗಡಂಗಿದ 
ಗಲ್ಲಂ (ಧರ್ಮಾಮೃ. ೭-೨೨೩); ಅಂಕದ ಮುಖದೊಳಡಂಗದೆ ಕರ್ಮಕಲಂ 
ಕರೆನಿಸ ಬೌದ್ಧರನು ... ಗೆಲಿದಕಲಂಕರಿಗೊಲಿದೆಜಗುವೆನು (ನೇಮಿಸಂ. 
೧-೧೭). ೩. ಶಮನವಾಗು : ಈಗಳಡಂಗಿತೆಮ್ಮ ಹೃದ್ರೋಗಮನೇಕ 
ಮಂಗಳಪರಂಪರೆಗಳ್‌ ದೊರೆಕೊಂಡುವೀಗಳ್‌ (ಪಂ ಪಭಾ. ೩-೬೦); 
ಅಂತಾ ಕಳಕಳರವಮಡಂಗಲೊಡನೆ (ಕಾದಂಪೂ. ೧೬೩); ಆಡಂಗೆ ರೇಣು 
ಪಟಲಂ (ಉದ್ಭಟ. ೯-೧೩೯). ೪. ಸೇರಿಹೋಗು ; ಲೀನವಾಗು : ಮನ 
ದೊಳಡಂಗೆ ಸಿದ್ಧಪರಮೇಷ್ಠಿಗಳಷ್ಟಗುಣ೦ (ಸುಕುಮಾ. ಓರಿಇ. ೮-೫೯) ; 
ತಲ್ಲಕ್ಷ್ಯದೊಳ್‌ ಮನವಡಂಗಿ ಪರವಶೀಭೂತನಾಗುತ್ತ (ಪದ್ಮರಾ. ೨-೪೯). 
೫. ಮುಗಿದು ಹೋಗು; ಕೊನೆಗೊಳ್ಳು ; ನಷ್ಟವಾಗು : ಕಡವಿನ 
ಕಂಪಡಂಗಿದುದು ಜಾದಿಯ ಕಂಪೊದನಿತ್ತು (ಪಂಪಭಾ. ೭-೬೯); ನಟ್ಟಿ 
ಕಿವಿಯಡಂಗುವ ಸುಯ್ಲಿಂ ಸರಳಂ ಮಾತೆ ಹರಿಣಂ ಸರಳಿಸಿತು (ಗಿರಿಕ. 
೧-೯೧) ; ದುರ್ದಿನಮಡಂಗೆ ಸುದಿನಂ ಪೊರ್ದಲ್‌ ... ಎಲ್ಲುದು ಬೆಳ್ವೆ 
ಳಗು (ಉದ್ಭಟಿ. ೧೦-೪) ; ಹೊಳೆಗಳುಜಕೆ ಬತ್ತಿದುವು ನಿರ್ಗೂರ ಜಲವಡಂ 
ಗಿದವಆತವಗ್ಗದ ಕೊಳನು (ತೊರರಾ. ೧-೫-೧೬). ೬. ವಶವಾಗಿರು; 
ವಿಧೇಯತೆಯಿಂದಿರು; ಪರಿಮಿತಿಗೆ ಒಳ ಪಡು: ಕಪ್ಪಮಾಯದಿ 
ಚಪ್ಪರಿಸುವ ಮಂಡಳಿಕರುಮಂ ಅಡಂಗದಾಟವಿಕರುಮಂ . . . ಅಜಾದು 
(ಅದಿಪು. ೪-೮೨ ವ); ಈ ಪುತ್ರಂ ಕಾರಣಿಕನಾಗಿರ್ದಪಂ ನಮ್ಮ ಕಯ್ಯೊಳ 
ಡಂಗುವನಲ್ಲ (ನಂಬಿರ. ೨೨೭೯). ಅಡಗ್ಳು : ೧. “ಅಡಗಿದನೆಂಬುದಳೆ 
ಕರೆದನೆಂಬರ್‌ ಕವಿಗಳ್‌?' (ಕವಿಕಂ. ೧೮೮) ; ಎನ್ನೊಡವುಟ್ಟದರುಂ 
ತಂದೆಯುಮಡಗಿರ್ದರ್‌ ಖಳಕೃತಾಂತದಂತಾಂತರದೊಳ್‌' (ಆದಿಪು. 
೩-೩೪) ; ಮರುಳೆಂದು ಬಗೆದರೆಂದಡಗಿದೆಯೊ (ಸಿದ್ಧರಾ. ೨-೪೯) ; ವಡ 
ಬಾನಲಗಂಜಿ ಕಡಲ ಜೀವನ ಬಂದಡಗಿದಂತಾ ಪುರನರದ ಕಡೆಯಗಳಿನೊ 
ಳೆಡೆನಿಡದಿಹ ಜಲವನು ಮೃಡರಿಪು ವೊಡೆಯನೆ ಬಲ್ಲ (ಅಂಜಚ. ೩-೭); 
ಅಡಗಿತಾ ವರಮೂರ್ತಿ ಕುಂಡದ ನಡುವೆ(ತೊರರಾ. ೧-೭-೫೭). ೨. ಸಿಡಿಲು 
ಮೊಅಕಿದರೆ ಸರ್ಪನಂಜುವುದಡಗುವನೆ ಗರುಡನು (ಕುವ್ಯಾದ್ರೋ.೧೫-೬೬); 
ಕಡುಹು ನಿಮ್ಮವಗಿನಿತಿರಲು ನಾನಡಗಬಹುದೇ ಬಹೆ ನಡೆಯಿ (ತೊರರಾ. 
೪-೪-೬). ೩. ಸಿಡಿ ಕಿಡಿ ಕೆದಜಕಿದೊಡೆ ಹಸಿವು ತೃಷೆ ಆಡಗಿತೆಂಬೆನು 
(ಮಹದೇ. ೨೪-೫) ; ಶಿವನಿಲ್ಲದಧ್ವರನ ಮಾಡಿದ ದೋಷವಡಗಬೇಕೆಂದು 
(ಹಚಕಾ. ೧೦-೪೪); ನರನ ಚಿತ್ತದ ತಾಪವಡಗಲು ತಂಪನೆಜಕಿದನು ತರುಣ 
ಶಶಿಮೌಳಿ (ಕುವ್ಯಾಅ. ೬-೬೭) ; ಮನದ ಡಗೆಯಡಗಿತು (ನಳಚ. ೫-೬೧); 


ನಿನ್ನ ನಗುಮುಖನನ್ನು ನೋಡಿ ನನ್ನ ಬಳಲಿಕೆಯೆಲ್ಲ ಅಡಗಿತು (ರೂಢಿ). 
೪. ನೀನೆನ್ನ ಕಾಯದಲ್ಲಿ ಅಡಗಿ ನೀನೆನ್ನ ಪ್ರಾಣದಲ್ಲಿ ಅಡಗಿ (ಶೂನ್ಯಸಂ. 
೧೩-೫); ಆ ವೃಕ್ಷವು ಮರಳಿ ಬೀಜದೊಳಡಗಿತ್ತು (ಮಹದೇ. ೩೯-೧) ; 
ಮಳೆಗಾಲದ ನೀರು ಶರಧಿಯೊಳಡಗುವಂತೆ (ನೋಹತ. ೧೭-೧) ; ಕಡಲು 
5| ಸಾಸಿವೆಯೊಳಡಗಿದಂತೀ ಮೂಲು ಪೊಡವಿಯಷ್ಟಗಲದ ಹಂಸ ಬಡಮೈ 
ಯೊಳಿರ್ದುದ ನೆನೆದು (ಭರಚ. ೩-೨೨). ೫. ಭೂತಳನಾಥಂ ಕೊಟ್ಟನವನ್ನ 
| ಬಡತನಮಡಗಲ್‌ (ದಶಕು. ೬-೧೧೬); ನರನೊಳಿನ್ನುಹುನೆನು ಘನ 
ಸಂಗರದೊಳಡಗಿದ ರಾಜಕುವರನ ಮರಣವಾರ್ತೆಯೆನು (ಕುವ್ಯಾದ್ರೋ. 
೮-೩) ; ಸೀತಾಲಲನೆಯನು ನಾವಗಲಿ ತಿಂಗಳು ತಿಳಿಯಲೈದಡಗಿದವು 
10 (ತೊರರಾ. ೪-೮-೯) ; ಮಾರ್ತಂಡನ ಕಡು ರುಳದುಬ್ಬರಕಾಗ ಅಡಗುವ 
ಹಿಮದೊಲಿಪ್ಪತ್ತುಸಾವಿರ ಬಲ ಮಡಿದುದು (ಕಂನವಿ. ೧೫-೮೯). 
೬. ಹುಳುಕು ಹೊದ್ದದ ವಿದುರನೀತಿಯಲಿಹರು ಪಾಂಡವರು . .. ತಾವಡಗಿ 
ಗುಣದಲಿ (ಸಂಭಪ. ೧೭-೬೪) ; ಪತಿಯಾಣತಿಯ ಬಂದಿಯೊಳಡಗಿರ್ಪುದು 
ಸತಿಯ ಧರ್ಮದ ಸರ್ವಸ್ವ (ಹದಿಬ. ೩-೫). 
ಅಡಂಗಿಕೊಳ್‌, ಅಡಗಿಕೊ - ಮರೆಯಾಗಿರು; ಅವಿತುಕೊ: ಜಯ 
ಪರಮೇಶ್ವರ ಪರಮಾತ್ಮ ಯೀಶ್ವರನುರ್ಪ್ವೀ ಸರ್ವ್ವಿಯಡಂಗಿಕೊಂಡಿಪ್ಪನು 
(ಎಇ. XXII, ೧೯೪-೫; 1265); ನೀನು ಈ ಪೊದೆಯ ಹಿಂದುಗಡೆ 
ಅಡಗಿಕೊ (ರೂಢಿ). 
(ಜೀ. | ತಮಿ. ಆಡಜ್ಲು; ತುಳು. ಅಡೆಂಗು, ಡೆಂಗುನಿ; ತೆಲು. 
20| ಅಡಗು; ಕೋಲಾ, ಡಾಂಗ್‌] 
ಅಡಂಗ್ಕು, ಅಡಗು (ನಾ). ೧. ಅಡಗಿಕೊಳ್ಳುವುದು; ಮರೆಯಾಗು 
ವುದು (ಕ). ೨. ಅಡಗಿಕೊಳ್ಳುವ ಸ್ಥಳ (ಕ). ಅಡಗ್ಗು: ೩. ರಹಸ್ಯ: 
“ಗೋಪ್ಯವು ಮಾಂಸವಡಗರ್ಕು£ಕ್ಕು]3” (ಶಬ್ದಮಂ. ೮೫). 
[ಆ ಅಡಂಗ್ಕು] 
25 ಅಡಂಗ್ಕು "ಅಡಗು? ನೋ. 
ಅಡಂಗುಲುಚಾಟಿ, ಡಂಗುಲುಚಾಟ (ನಾ). ಕಣ್ಣುಮುಚ್ಚಾಟ; 
ಕಣ್ಣುಮುಚ್ಚಾಲೆಯ ಆಟಿ: “ಚಿಟ್ಟುಮುಆಕಿ ಪುಮ್ಮೆಯೊಳಕ್ಳು ಮಡಂ 
ಗುಜುಚಾಟಂ ಕಣ್ಣಮುಚ್ಚುವಾಟಂ? (ಕವಿಕಂ. ೨೨೭) ; 4 ಅಡಂಗುಜು 
ಚಾಟಿಮೆಂದು ಕಣ್ಣಮುಚ್ಛಾಟಿಂ ೫ (ಕಶಸಾ. ೨೭-೫೬೪); ನಗಿಸುವ 
30 ಕೋಡಗಂ... ಆಡುವ ಕುರಂಗವಡಂಗುಜಂಚಾಟಿಮಂ ಪ್ರಿಯರ್ಗೊಗೆ 
ಯಿಪವಂಗಜನ್ಮನ ಬೆಸಂಬಡೆದಂತೆ ಲತಾಗೃಹಂಗಳೊಳ್‌ (ಸೂಕ್ತಿ ಸು. 
೧೧-೭೪). ಡಂಗುಲುಚಾಟ : *ಪುಚ್ಚಳಿಯೆ ಕೇಡು ಡಂಗುಜುಚಾಟಿ 
ನೆನೆ ಕಣ್ಣಮುಚ್ಚಾಟಿ (ಶಬ್ದಮಂ. ೫೬). [ಆ ಅಡಂಗುಖುಚಾಡು] 
ಅಡಂಗುಯುಚಾಡು (ಕ್ರಿ). ಕಣ್ಣುಮುಚ್ಚಾಲೆಯ ಆಟವನ್ನು 
35 ಆಡು: ಸಂಕಲ್ಪಜನ್ಮಜಂಗಮಲತಾಂಗಿ ಸಂಭೋಗಲೋಭದಿನಡಂಗುಲು 
ಚಾಡಿ [ಪಾಠಾಂ. ನಡಂಗಿ ಕೊಆಚಾಡಿ] ಕಾಡಿದ ಚಂದನಲತಾಮಂದಿರಮಂ 
(ಸಂರಾಮಾ. ೯-೧೨೦ ವ). [ಅಡಂಗು4 ಉಜು +೬ -ಚು + ಆಡ್ಕು] 
ಅಡಂಗೆಡೆ "ಅಡ್ಡಂಗೆಡೆ' ನೋ. 
ಅಡಂಗೊತ್ತು (ಕ್ರಿ). ಅಡಗಿಹೋಗುವಂತೆ ಅದುಮು ; ಪರಿಹಾರ 
40| ಮಾಡು: ಅಜಿವುಳ್ಳಂ ರುಜೆ ಸೆರ್ಚಿ ತೀರ್ಚುವೊಡದಂ ಮರ್ದಿಂದಡಂ 
ಗೊತ್ತದಂದುಅಕೆ [ಪಾಠಾಂ, ಮರ್ದಿಂಗಡಂಗೊತ್ತಿದಂದು] ಬೇಗಂ ತೊಟ 
ಯೆಂಬುದಿಂತು ಮನೆಯೊಳ್‌ ಕಿರ್ಚಿಟಕ್ದೊಡಾ ಕರ್ಚನೇತೆಆದಿಂ ಬೇಗ 
ಮಡಂಗಿಸಿರ್ಪೊಡೆ (ಜೀವಸಂ. ೧೧-೧೪). [ಅಡಂಗ್ಕು + ಒತ್ತು] 
ಅಡಂಬರ್‌ "ಅಡ್ಡಂಬರ್‌' ನೋ. 
45 ಅಡಂಬಳ್ಳಿ (ನಾ). ಒಂದು ಗಿಡ ಮೂಲಿಕೆ (ಮೈಔಗಿ. ೪೬-೯೧೩). 
(ಅಡ? + ಬಳ್ಳಿ] 


ಅಡಂಜೆ 


ಅಡಂಬೆ (ನಾ). (ಕರಾ). ದನದ ಕೊಟ್ಟಿಗೆಯ ಬಾಗಿಲಲ್ಲಿ ನಿಲ್ಲಿಸುವ, | 
ಆಜೆಯಾಚೆಯ ತೂತುಗಳ ಮೂಲಕ ಸರಿಸಲು ಬರುವಂತಿರುವ 
ಗೂಟಗಳುಳ್ಳ ಕದ: ಕೊಟ್ಟಿಗೆಗೆ ದನ ಬಂತು; ಅಡಂಬೆಗುಟ್ಟಿ ತೆಗೆ 
(ರೂಢಿ). [ - ತುಳು. ಅಡಮ್ಮೆ, ತಡಮ್ಮೆ, ಹಡಮ್ಮೆ ) 

ಅಡಕ, (ನಾ). ೧. ವಶದಲ್ಲಿಟ್ಟುಕೊಳ್ಳುವುದು; ಸಂಯಮ; ಹಿಡಿತ; 
ವಿಧೇಯತೆ: ಓವಿ ಜೀವಮನಡಕಂಬೆರಸಯ್ದು ಸಮಿತಿಯೊಳ್‌ ಮುನಿ 
ನೆಗಟ್ಟಂ (ಆದಿಪು. ೬-೨೮) ; ಒರ್ವನೆ ಬಾಲನೆಂದಡಕದೊಳ್‌ ನಿಲಿಸಿ 
ಕೊಳ್ಳದೆ ಪಿರಿದು ಲಾಲನದಿನಾ ತಂದೆತಾಯಿ ಗಳ್‌ ಸಲಹಿದುದಜಕಿಂ 
(ಸಮ್ಮಕಾ. ೧೦-೧೦); ಮಿಡುಕುಳ್ಳ ತೇಜಿಯ ತೆಅಪಿನೊಳೇಆನಿ ಮತ್ತಡಕಕೆ 
ತಹ ಜಾಣನಂತೆ (ಭರಚ. ೪೧-೧೫೪) ; ಮನದನ್ನರೊಡನೆ ಬಾಳುವರೆಡಕ 
ದೊಳು (ಹವಿಬ. ೧-೫೬) ; ಕೇಳದಿರು, ಕೆಣಕದಿರು, ನಿನಗಡಕಂ ಒಳ್ಳಿತ್ತು | 


(ಅಶ್ವ ತ್ಥಾ. ೨೪-೧೬). ೨, ಹಿಡಿತಕ್ಕೆ ತಕ್ಕಸ್ಟಿರುವುದು ; ಮಿತಿ; | 
ಹಾಳತ: ಅಡಕದೊಳೊಮ್ಮೆ ಹೆಚ್ಚಿನೊಳೊಮ್ಮೆ ಕಾಮವ ನಡಿಸುತಿಹನು 
ಸತಿಯರೊಳು (ಭರಚೆ. ೧೦-೧೨೨) ; ಅಡಕವಾಗಿದೆ ಬಸುಜದಜ ಮೇಲಿದೆ 
ಬಲಗಡೆಯಣ ಕುಡಿಯಳ್ಳೆ ಪೊಣ್ಮೆ (ನಾಗಕು. ೫-೪೫) ; ಈ ಪುಸ್ತಕ ನನ್ನ. 
ಕೈಗೆ ಅಡಕವಾಗಿದೆ (ದಕ. ಕಿ); ಭರತವರ್ಷದ ಬಹುರೀತಿಯ ಸೌಭಾ | 
ಗೃದ ಒಂದು ಮುಖ್ಯಾಂಶ ಒಂದು ದೇಶದ ಅಡಕದ ಜೊತೆಗೆ ಒಂದು] 
ಖಂಡದ ವಿಸ್ತಾರವನ್ನೂ ವೈವಿಧ್ಯವನ್ನೂ ಪಡೆದಿದೆ ಎನ್ನುವುದು (ಚಿ ಕ ರಾ. 
೧); ಅಡಕವಾದ ಮನೆ ವಾಸಕ್ಕೆ ಅನುಕೂಲ (ರೂಢಿ). ೩. ನಿಯಮ; | 
ಕಟ್ಟುಪಾಡು : ಯಾ ಶಾಸನದ ಆ[ಅ]ಡಕಕ್ಕೆ ತಪ್ಪಿ ದವರುಳ್ಳರೆ ಪೊಳಲ 
ದೇವಿಯ ಪ್ರತಿಮೆಯ್ಯನು ಭಿ(೦)ನ್ನವ ಮಾಡಿದ ದೋಷ (ಸೌಇಇ. 
IX-ii, ೪೬೦-೨೬ ; 1465) ; ಬಾಳಿಸಿ ಕೊಡುವೆವು ಯಾ ಅಡಕಕ್ಕೆ ನಾಉ 
ತಪ್ಪೆಉ (ಸೌಇಎ. ೧೯೩೧, ಮಂಗಳೂ. ೩೩೯-೧೯ ;?); ಅಜತನುಜ ನುಡಿ 
ದಡಕನೇ ನಿಜರಾಜಕಾರ್ಯಕೆ ರಾಜಪಥವೆಂದೆ (ತೊರರಾ. ೪-೧೨-೩೧). 
೪. ಓಳಸೇರಿರುವುದು; ಲೀನತೆ: ಒಡಲೊಳಬುಜಭವಾಂಡ ಕೋಟಯ 
ನಡಿ ಸಿಪ್ಪ ಮಹಾಮಹಿಮಗಾಯ್ತಡಕೆ ತೊಟ್ಟ ಲಲಮಳನಿಗಮಾಳಿಗಳು | 
ಬೆಜಗಾಗೆ (ತೊರರಾ. ೧-೮-೭೩); ತೃಪ್ತ ರಾದರೆಂದೊರೆನೆನಪ್ಪಜಸೊಳೆಲ್ಲ | 
ವಡಕ (ಭರಚ. ೪೬-೧೫೨). ೫, ಅಡಗಿಕೊಂಡಿರುವುದು ; ಅಗೋಚರ | 
ವಾಗಿರುವುದು: ನಿರುತಮಿದಿರ್ಗಂ ನಿಲ್ಲದೀ ತಮವಿದಂ ಮಜ ಯೊಳಡ | 
ಕದಿಂ ಪಿಡಿಯಲೆಂದು ಸರಸಿಜಸಖಂ ತನ್ನ ಬಲನನಲ್ಲಲ್ಲಿ ಮೈಗರೆದುಮಿರ | 
ರೆಂದು ನೇಮಿಸಿದನೋ (ಚಿಬಪ. ೯-೮). ೬. “ಪತ್ರದ ಜೊತೆಯಲ್ಲಿ 
ಲಕೋಟಿಯಲ್ಲಿಡುವ ಇತರ ಕಾಗದ ಮೊದಲಾದವು”! 
(Enclosure. ಇಂಕನಿ)- 

ಅಡಕವಾಗಿರು -೧. ಒಳಪಟ್ಟಿರು; ಅಧೀನವಾಗಿರು : ಶಿಷ್ಯನು 
ಗುರುವಿನ ಅಪ್ಪಣೆಗೆ ಅಡಕವಾಗಿದ್ದಾನೆ (ಕಿ). ೨. ಸೇರಿಹೋಗಿರು ; 
ಲೀನವಾಗಿರು (ಕ). ಅಡಕಮಾಗು, ಅಡಕವಾಗು -೧. ಅಡಗಿರು; 
ಮರೆಯಾಗಿರು : ಒಡೆಯನಾಜ್ಞಾಪಿಸಿದ ಕುಜುಹಿನ ಕಡುಹು ಕೆಲವಿವೆ 
ಕಾಣಿಸದೆ ಕೆಲವಡಕವಾಗಿವೆ ಯೇನಮಾಡುವೆನೆನುತ ಮನದೊಳಗೆ ಮಿಡು 
ಕುವನು ಸಂತೈಸುವನು (ತೊ ರ ರಾ. ೫-೨-೭೮) ; ನರಹರಿಭಟ್ಟರ ಮಾತಿ 
ನಲ್ಲಿ ಅಡಕವಾದ ದಾರಿದ್ರ್ಯದ ಕಲ್ಪನೆಯು ಸ್ಪಷ್ಟವಾದಾಗ ಅವರು ವಿಹ್ವಲ 
ರಾದರು (ಹಬ್ಬಿ ಬ. ೧೦೮). ೨, ವಶವಾಗು ; ಅಧೀನವಾಗು : ಆರಾರ್ಗ 
ಮಡೆಕೆಮಾಗದ ವಾರುವರನ್ನಂಗಳಳ್ಳಿ ಬಸಮಪ್ಪುದಜಿಂ(ಚಿಕವಿ.೪-೧೬೨). 
೩. ಸೇರಿಹೋಗು ; ಲೀನವಾಗು : ಒಂದಕ್ಷೋಹಿಣೀ ಸಂಖ್ಯೆಯುಳ್ಳ 


ಚತುರಂಗಬಲವು . . . ಸಮುದ್ರವನ್ನು ಸೇರುವ ನದಿಯಂತೆ, ಪಾಂಚವರ | 


ಬಲವನ್ನು ಪ್ರವೇಶಿಸಿ ಅಡಕವಾಯಿತು(ಕೃವಾಉ.೨೩). ೪. (ಸಾಲ ಮೊದ 
ಲಾದವಕ್ಕೆ ಆಧಾರಪಡಿಸಿದ್ದರಲ್ಲಿ) ಒಳೆಪಟ್ಟಿರು: ನೆಂಕಪ್ಪಯ್ಯನ 


ಕ್‌ 


ಅಡಕಲೇರಿಸು 
|. ಮೊದಲನೆಯ ಮಗಳು ಸಕೋಜಳ ಮದುವೆಗೆ ಮಾಡಿದ್ದ ಸಾಲಕ್ಕೆ ಆ 
ತರೀಜಮಿಾನೂ ಅಡಕವಾಗಿತ್ತು (ವಿದ್ಯಾರೆ. ೬). 
[€ ಅಡಗ್ಳು. ॥ ತನಿ. ಮಲ. ಅಡಕ್ಕವರ್‌ ; ತುಳು. ಅಡೆಕ; 
| ತೆಲು. ಅಡಕಮು, ಅಡಕುವ, ಆಣಕುನ] 
5| ಅಡಕ್ಕ (ನಾ). ೧. ಒಂದರ ಮೇಲೊಂದನ್ನು ಸೇರಿಸಿರುವುದು ; 
ಒಟ್ಟಿಲು ; ರಾಶಿ. "ಹುಲ್ಲ ಡಕ ಪರಾ. ೨. ಕೂಡಿಡುವುದು; 
ದಾಸ್ತಾನು (ಕಿ). 
ಅಡಕದ ಕೋಣೆ - ಪದಾರ್ಥಗಳನ್ನು ಕೂಡಿಡುವ ಕೋಣೆ; 
ಉಗ್ರಾಣ: ಸಾಣೆಕಲ್ಲನುಲೇಪನದ ಪಾಷಾಣವಡಕೆಲೆಯಡಕೆಗತ್ತಿಯು 
ಹಡಪ ಸಂಬಳಿಗೆ ನೀಣೆ ವಸ್ತ್ಯಾಭರಣದಡಕದ ಕೋಣೆ ಬೀಯಗವುಚಿತವಸ್ತು 
ಶ್ರೇಣಿಯಿಂದೊಪ್ಪಿದುದು ವಾರನಿತಂಬಿನೀಸದನ (ಬಸಪು. ೧೨-೧೦). 
[ಆ ಅಡಕ್ಕು] 
ಅಡಕಂಗೆಯ್‌, ಅಡಕಗೆಯ್‌ (ಕ್ರಿ). ಒಳಕೊಳ್ಳು ; ಲೀನಗೊಳಿಸು : 
ಕಾರ ಮೇಘದೊಳು ಮಿಂಚಡಗಿ ತೋಣದ ತೆಜದಿ, ನೀರೊಳಡಕಂಗೆಯ್ದ 
ಕಿಚ್ಚಿನಂತೆ, ಬೀಟುತಿಹ ಫಲರಸದೊಳಿಪ್ಪ ನವರುಚಿಯಂತೆ (ಶಿವಗೀ. 
೧-೨). ಅಡೆ ಕ ಗೆಯ್‌ : ಅವನಿಧರಸುತೆಯರಸನೊಲಿದು ಕರವೀರ 
ಭೂಧವನ ತನ್ನೊಳಡಕಗೆಯ್ಯಲಾಕ್ಷಣ ಸಗ್ಗದವರು ಪೂಮಳೆಗಣಿಯೆ 
(ಪ್ರೌಢರಾ. ೩-೩೪). [ಅಡಕ * ಗೆಯ್‌] 
ಅಡಕೆಗೆಯ್‌ "ಅಡಕಂಗೆಯ್‌' ನೋ. 
ಅಡಕಗೊಳಿಸು (ಕ್ರಿ). ಒತ್ತಿ ಗಾತ್ರವ ನ್ನು ಚಿಕ್ಕದು ಮಾಡು; 
(ಹತ್ತಿಯನ್ನು ಚೀಲದಲ್ಲಿ ಹೇಗೋ ಹಾಗೆ) ಅಮುಕಿ ಒಳಸೇರಿಸು 
(ಕಿ). [ಅಡಕ್ಕ * ಕೊಳ್‌ + ಇಇಸ್ಕು] 
ಅಡಕತ್ತರಿ "ಅಡಕೆಕತ್ತರಿ' ನೋ. 
ಅಡಕತ್ತಿ "ಅಡಕೆಗತ್ತಿ? ನೋ. 
25 | ಅಡಕನಗೆ (ನಾ). ಅದುಮಿಟ್ಟುಕೊಂಡ ನಗೆ; ಪರಿಮಿತವಾದ ನಗೆ: 
|. ಆಡಕನಗೆ ಕುಲುಕುಲಿಸಿ ಕಣ್ಣಮುಚ್ಚಣಿಕೆಯಲಿ ಮುಟ್ಟಾಟ ಹುಡುಕಾಟ 
ವಾಡುತಿಹುದು (ಗಂಗಾತ. ೬೧-೧೧). [ಅಡಕ್ಕ + ನಗೆ] 
ಅಡಕಮಾಡು (ಕ್ರಿ). ೧. ಕುಗ್ಗಿಸು; ಸಂಕ್ಷೇಪಿಸು; ಸಂಗ್ರಹಮಾಡು. 
೨. ಒಳಗೆ ಸೇರಿಸು; ಒಳಪಡಿಸು : ಇನ್ನು ಕೆಲವರು ಧ್ವನಿಯ ಬಗೆಯೆಲ್ಲ 
ವನ್ನೂ ಲಕ್ಸ್ಮ್ಯಾರ್ಥದಲ್ಲೇ ಅಡಕಮಾಡಲು ನೋಡಿದರು (ಭಾರಮಾ. ೭೮). 
[ಅಡಕ * ಮಾಡ್ಕು) 
ಅಡಕಲಿಡು "ಅಡಕಿಲಿಡು' ನೋ. 
ಅಡಕೆಲು "ಅಡಕಿಲ್‌? ನೋ. 
ಅಡಕಲುಕೋಣೆ (ನಾ). ಸಾಮಾನನ್ನು ಅಡಕಲಾಗಿ ಇಟ್ಟಿರುವ 
; ಕೋಣೆ; ಉಗ್ರಾಣ: ಆಡಿಗೆಮನೆಯಲ್ಲಿಯೋ ಆಡಕಲುಕೋಣೆಯ 
| ಲ್ಲಿಯೋ ಕುಳಿತು ಹೊನ್ನಮ್ಮ ಏನೇನೋ ಮನೆಗೆಲಸ ಮಾಡುತ್ತಿರುವಳು 
| (ಜನಜೀ. ೪೦). [ಅಡಕಲು (ಆ ಅಡೆಕಿಲ್‌) * ಕೋಣೆ] 


10 


15 


20 


30 


35 


ಅಡಕಲುಗಡಿಗೆ (ನಾ). ಒಂದರ ಮೇಲೊಂದರಂತೆ ಪೇರಿಸಿಟ್ಟ ಗಡಿ 
ಗೆಯ ಸಾಲು: ಧಡಧಡನೆ ಮತ್ತೂ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಆ 
ಮೂಲೆಯಲ್ಲಿರುವ ಅಡಕಲುಗಡಿಗೆಗಳನ್ನೂ ನುಗಿಸಿದಳು (ಬರಹಾ. ೩೪). 
[ಅಡಕಲು (ಆ ಅಡಕಿಲ್‌) + ಗಡಿಗೆ] 
ಅಡಕಲೇರಿಸು (ಕ್ರಿ). ಒಂದರ ಮೇಲೊಂದನ್ನು ಇಡು; ಸೇರಿಸು: 
ನೀನು ಅಡಕಲೇರಿಸಿದ ಗಡಿಗೆಗಳನ್ನು ಯಾರು ಮಾಡಿದರು? (ಮುಂಬಯಿ. 
೪-೧೭೩) ; ಒಂದರ ಮೇಲೊಂದು ಅಡಕಲೇರಿಸಿದ ಟ್ರಂಕುಗಳ ಹಿಂದೆ 
ಬಾಳೆಯ ಎಲೆಗಳು ಸೂರೆಯಾಗಿ ಬಿದ್ದಿದ್ದುವು (ವೈನಿ. ೧೧)- 
[ಆಡಕಲು (ಆ ಅಡಕಿಲ್‌) * ಏರಿಸು (ಆ ಏಜಕಿಸು)] 


40 


[ 
| 
45 | 


ಅಡಕವಂತ ೧೨೪ ಅಡಕಿಲ್ಲೊಳ್‌ 


ಅಡಕವಂತ (ನಾ). ಸಂಯಮದಿಂದ ವರ್ತಿಸುವವನು; ವಿಧೇಯ : | ಕೂಡು ; ರಾಶಿಯಾಗು : ಕುಲಶೈಲವೇಟುಮೊಂದಡಕಿಲಾದುವೆನಲ್‌ 
ಪಣುಗೋಲನೇಜಕಿದನಂತಡಕಮುಳ್ಳನುಂ ರಾಜಸೇನಕನಂತಡಕವಂತನು | (ಶಾಂತಿಪು. ೩-೨೦) ; ಪೊಡವಿ ಬಾಯ್ವಿಟ್ಟು ನರರಂ ತಿಂಬೊಡಂ ಮೇಗ 
ಮಪ್ಪುದು (ಧರ್ಮಾ ಮೃ. ೫-೯೯) ; ಸಕಲಪರೀಷಹಂಗಳಂ ಗೆಲಲಾ ಣಡಿಕಿಲಾಗಿರ್ದಜಾಂಡಂಗಳೊಂದೊಂದಾಗಿ ನಡುನೆತ್ತಿಯೊಳ್‌ ಬೀಳ್ವೊಡಂ 
ರ್ಪರುಂ ಅಡಕವಂತರುಂ ಪರಮತಪೋಧನರುಮಪ್ಪ ಮಹಾನುಭಾವರುಂ | - « :ಶಿವಭಕ್ತರಿತರಧನಕೆಳಸುವರೆ (ಪದ್ಮರಾ. ೬-೧೭). 
(ಶಾಸ್ತ್ರಟೀ. ೯೫-೯). [ಅಡಕ್ಕ + -ವಂತ] 5 [ಆಡಕ್ಕು (ಆ ಆಡುಕು) + -ಇಲ್‌) 


ಅಡಕಿಲ್‌, ಅಡಕಲ್ಲು, ಅಡಕಿಲ್ಕು ಅಡಿಕಿಲ್‌, ಅಡಿಕಿಲ, ಅಡಿಕಿಲಿ, ! 'ಅಡಕಿಲಿಡು, ಅಡಕಲಿಡು (ಕ್ರಿ). ಒಂದರ ಮೇಲೊಂದನ್ನು ಪೇರಿಸು : 
ಅಡಿಕಿಲ್ಲು (ನಾ). ೧. ಒಂದರ ಮೇಲೆ ಒಂದನ್ನು ಪೇರಿಸಿ ಇಡು | | ಇಲ್ಲಿ ಸಪ್ತಪಾಷಾಣಮೆಂಬುವೊಳವು, ಅವನೊಂದಣ ಮೇಲೊಂದನಡಕಿ 
ಪುದು; Rp ಮೇಲೆ ಅಂಧನ್ನು ಸಕನಿಯಗಿ Rl : ಅಟ್ಟು ನಿಜಿಸಿಡಾತಂ ಚಕ್ರವರ್ತಿಯಪ್ಪನೆನೆ (ಚಾವುಂಪು. ೧೦೪-೨೪) ; 
ಒಂದರ ಮೇಲೆ ಒಂದನ್ನು ಪೇರಿಸಿ ಇಟ್ಟ ಸಿದ್ದು: ಅಡಕಿಲ ಮಡಕೆ | ಸೊಡರ್ಗುಡಿಯಗೆಯಂ ಪಚ್ಚೆಯ ಪಡಲಗೆಗಳೊಳಡಕಿಲಿಟ್ಟು ರತಿ ಪೊಯ್ದ 
ಗಳೆಂಟುಂ ಬೆಡಂಗು ನಿಲೆ ನೆಲವುನಿಡಿದು ನಿಲ್ವಂತೆ (ಶಾಂತಿಪು. ೧೨-೫೧) ; | 116] ವೊಲೇಂ ಜಡಿದುದೊ ಸಂಪಗೆನನೆಯಿಂ (ಅನಂಪು. ೬-೭೯); ತಪ್ಪದೆ 
ಅರಸಿನ ಮೇಲರಸಾದೊಡೆ ಮೊದಲಾಗೆ ನಾಡೆಲ್ಲಂ ಕೆಟ್ಟು ಪಾಲಪ್ಪು ದೆಂ! ಮೂಜುವಾಯುವಿನಾಧಾರದಿಂದಿಪ್ಪುದು ಲೋಕ ಮತ್ತೊಳಗೆ ಇಪ್ಪುದು 
ದೊಡೆ ಜಗದೊಳಡಕಿಲ ದೈವಮಾದೊಡೆ $ಡದಿರ್ಕುಮೆ (ಧಮಾನನ್ಮ. | |  ತ್ರಸನಾಳ ಲೋಕ ಮೂಜದಲಆಕೊಳಗೊಪ್ಪಿಹುದಡಕಿಲಿಟ್ಟ ತೆ (ನಾಗಕು. 
೭-೪೧) ; ಏಳ್‌ಲೋಕಮುಮನಡಕಿಲ್ಲಳಾಗಿ ನಿರ್ಮಿಸುತಲಿ (ಚೆಬಪು. | ೨-೧). ಅಡಕಲಿಡು: ಇಡುತಲಾನೆಯ ಕೊಂಡು ಕಡುಕೆಯ್ವ ಗಜ 
೧೫-೫). ೨. ರಾಶಿ; ಒಟ್ಟಿ ಲು: ಎಲ್ವಿನ ಪರ್ವತಂ ಕರುಳ್ಬಿಣಿಲ ಪೊದಟಕ | ಫಟಿಯನಡಕಲಿಟ್ಟಂ ಹೆಣನ ಮೇಲೆ ಹೆಣನಂ (ಕುಮುರಾ. ೬-೩೬). 
ರುಂಡದಡಕಿಲ್‌ PA (ಜಗವಿ. ೭-೮೪). ಅಡಕಲು : ೧. ಅಲ್ಲೆ 15] [ಅಡಕಿಲ್‌ + ಇಡು] 
ಗಡುಗಂಚಿಗಳ ಮೇಲೆ ಕಾಳಿನ ಚೀಲಗಳ ಸಾಲುಗಳು ಆಡಳಲಾಗಿ ನಿಂತಿನೆ| | ಅಡಕಿಲು "ಅಡಕಿಲ್‌' ನೋ. 
(ಹಬ್ಬಿ ಬ.೧೯). ೨. ಗಾಳಿಗೂ ಸ್ಥಳವಿಲ್ಲದಷ್ಟು ಜನರು ಮೂರನೆಯ ವರ್ಗದ; | ಅಡಕಿಲುಗೊಳ್‌ "ಅಡಕಿಲ್ಲೊಳ್‌' ನೋ. 
ಒಂದು ಡಬ್ಬೆಯಲ್ಲಿ ಕಿಕ್ಕಿರಿದು, ಅಡಕಲಾಗಿ ತುಂಬಿರುವಾಗ, ನಿಲ್ಲುವ! ! ಅಡಕಿಲುಜಗೆ (ನಾ). ಒಂದರಮೇಲೊಂದರಂತೆ ಜೋಡಣೆಯಾಗಿ 
ರುವ ಲೋಕಸಮೂಹ : ಗಾಂಡೀವಿ ಚಾಪವ ಮಿಡಿದ ನಿಸ್ಮುರರಾವ 
ದೀಗ ನಿಜವಾದ ರಸಿಕತೆಯೆನ ಸಬಹುದು (ಮುಂಗಾಪು. ೨೬). ಅಡಕಿಲು::2 20! ತಿವಿದುದು ಜರಿದವಡಕಿಲುಜಗದ ಜೋಡಿಗಳ (ಕುವ್ಯಾದ್ರೋ. ೯-೩೭) ; 
೧. ತುಡುಕಿದವು ತಂಬಟದ ದನಿ ಜಗದಡಕಿಲನು (ಕುವ್ಯಾದ್ರೋ. ೧-೪೭) ; | ಬಿರಿಯೆ ನೆಲನಳ್ಳಿಜಸಿವ ವಾದ್ಯದ ಹರುಷತರ ನಿರ್ಫೋಷದಬ್ಬರ ಜರಿಹಿತಡ 
ಸಿಡಿದು ಚಾಪವನೇಆ್‌ಸಿಯೆ ಜೀವಡೆಯೆ ಜಗದ ಒಂಟ ಗಿರಿ ಕಡೆ: | ಕಿಲುಜಗದ ಜೋಡಿಯನರೆಸ ಕೇಳಿಂದ (ಕುವ್ಯಾಶ. ೨-೫). 
ದುರುಳಿದವು (ಸಾಳ್ವಭಾ. ೮-೬೯) ; ಅಡಕಿಲನಡಸಬಲ್ಲುದೆಯಾ ಶ್ವಾ ನನು | [ಅಡಕಿಲು (ಆ ಅಡಕಿಲ್‌) + ಜಗ] 
ಕೆಡಹಬಲ್ಲಂತೆ ಸುಕೃತಿಯ (ಗೋಮಟೀ. ೧-೩೭) ; ಅದರಲ್ಲಿ Nar ಭಾಗ ಅಡಕಿಲುವಾಸು “ಅಡಕಿಲ್ವಾಸು' ನೋ. 
ಜಗುಲಿ. ಇನ್ನೊಂದು ಗಿರ್ದ ಭಾಗ ಗಡಿಗೆಗಳ ಅಡಕಿಲು (ಕಾಳರಾ. ೨೫). |25: ಅಡಕಿಲ್ಯೂಟ (ನಾ). ಒಂದರ ಮೇಲೊಂದ ನ್ನು ಪೇರಿಸಿದಂತೆ 
೨. ಹೂರಿಗೆಗಳಿಡುಗುಡ್ಡೆ ಸಣ್ಣ ಸೇವಗೆಯ ಮೆದೆಯೆಜಕಿಯಪ್ಪದಡಕಿಲಿಡ್ಡ | | ಕಾಣುವ ಶಿಖರಗಳ ಸಾಲು : ಗಂಡಶೈಲಮಡಕಿಲ್ಯೂಟಂ ... ರಯ್ಯ 
ಲಿಗೆಗಳ ಬೋನ ದೋಸೆಯ ಲಗ್ಗೆ (ಸಮ್ಯಕಇ. ೭-೨೫). ಅಡಿಕಿಲ್‌ ; | ಮಾ ಬೆಟ್ಟದೊಳ್‌ (ಸೂಕ್ತಿಸು. ೩-೨). [ಅಡಕಿಲ್‌ + "ಟ್ಟ 
೧. ಕೆಂಡದೊಂದಡಿಕಿಲ್‌' ಮಾಣಿಕದಿಂಡೆ ಕಾಯ್ವ ತಪನಂ ಚಂದ್ರಂ... | |; | ಅಡಕಿಲಿ ರಿ (ನಾ). ಒಂದರ ಮೇಲೊಂದರಂತೆ ಜೋಡಿಸಿದ ಬೆಟ್ಟಗಳ 
ಎನಿಪ್ಪುದೊಂದು ಪೆಸರಂ ತಾಂ ಮಾಡಿದಂತಿರ್ದುದಾ ಕಡುಪಿಂ ತನ್ನಯ | ರಾಶಿ: ಕಪಿವ್ರಜಂ ಪರಿದು ಬೆಟ್ಟ ಗಳಂ ನೆಜತಕಿ ಕಿಳ್ಲು. ನೆತ್ತಿಯೊಳ್‌ Sp 
ಕಾಲದಲ್ಲಿ ಹಿಮರಾಜಂ (ಗಿರಿಕ. ೯-೭೦). ಅಡಿಕಿಲ: ೧. ಜಗದಡಿಕಿಲದ 30, ಮೂಜುನಾಲ್ಕನಡಕಿಲ್ಲಿಂಯಾಗಿರೆ ಪೊತ್ತು ಬೇಗದಿಂ ತಂದು ಸಮುದ್ರಮಂ 
ಜೋಡಿಯ ಜರುಹಿದುವು (ಕುವ್ಕಾಅ. ೧೫-೨೦) ; ತಿಳಿನೀಲಿಯ ಬಾನಂಚಿನ: | ಕ್ಷಣದೆ ಕಟ್ಟದರ್‌ (ಧರ್ಮಪ. ೮-೨೧). [ಅಡಕಿಲ್‌ + ಗಿರಿ] 
ಕರೆಗೆ ಪ್ರಭಂಜನವೇ ಅಡಿಕಿಲವಾಗೆ (ಚೈತ್ಯಾಲ. ೩೭). ಅಡಿಕಿಲಿ:| ಅಡಕಿಲ್ಲೊಡೆ (ನಾ). ಕೊಡೆಯ ಮೇಲೆ ಏರಿಸಿದ ಕೊಡೆ: ಕಡುಚೆಲ್ವ 
೧. "ಅಡಿಕಿಲಿಕಲ್ಲು' ಪರಾ. ಅಡಿಕಿಲ್ಕು : ೧. ಸತ್ಯದಡಿಕಿಲು ನಿತ್ಯ | ತನಕ್ಕೆಡಕಿಲ್ಲೊಡೆವಿಡಿದಂತಳಿಗಳೋಳಿ ಮುಡಿಯಲರ್ಗಂಪಿಂಗೆಡೆವಿಡದೆ 
ದುಂಡೆಗಳು ರುದ್ರಾಕ್ಷಿ (ರುದ್ರಾರ. ೫-೫) ; ಸಕೆಲ ಜಲಧಿಗಳೇಕರೂಪದಲಿ ಮೇಲೆ ತುಣುಗಿರೆ (ಶಾಂತೀಶ್ವ. ೧೦-೬೮). ಔ ಇದು ಸಾರ್ವಭೌಮತ್ವದ 
ಧರೆಯ ಮುಳುಗಿಸಿ ಮೇಲೆ ಮೇಲುಬ್ಬರಿಸಿ ಜಗದಡಿಕಿಲಿನ [ಪಾಠಾಂ. ಲದ] (35 ಒಂದು ಚಿಹ್ನೆ. "ಮುಕ್ಕೊಡೆ' ಪರಾ. [ಅಡಕಿಲ್‌ + ಕೊಡ್ಡೆ] 
ಜೋಡಿಯ ಜರುಹಿದುವು ಸ ೧೪-೧೯) ; ಶಾರ್ಜ್ಸವ ಪಿಡಿದೆತ್ತಿ | |ಅಚಕಿಲ್ಕೊಳ್‌, ಅಡಕಿಲುಗೊಳ್‌, ಅಡಿಕಿಲ್ಲೊಳ್‌ (ಕ್ರಿ). ೧: ಒಂದರ 
| 
| 


ಶಿಂಜಿನಿಗೊಳಿಸಿ ನುಡಿಸಿದ ಶ್ರೀಕೃಷ್ಣ ಬ್ರಹ್ಮಾಂಡಭಾಂಡಗಳಡಿಕಿಲುಹೊಟ | ಮೇಲೊಂದಾಗಿ ಪೇರಿಸಿರು: ಅಡಕಿಲ್ಲೊಂಡೊಪ್ಪುವ ಕೌಳುಡೆಯಿಂ 
ಮುಗಿವಂತೆ (ಮೋಹತ. ನಾ ಸೊಗಯಿಸುವ ಪಾಸಿನೊಳ್‌ ಪಟ್ಟರ್ದಂ (ಉದಂಉ. ೮೮) ; ಮೃಡನಡ 

ಅಡಕಲ ಕೋಣೆ, ಅಡಕಿಲ ಕೋಣೆ - ಅಡಕಲು ಕೋಣೆ: ನಮ್ಮ | ಕಿಲ್ಲೊಂಡ ದೋರ್ಮ್ಮಂಡಲಂ ತಾನೆನಿಕುಂ ಪ್ರಾಕಾರಮಾಶಾಮದ 
ಅಡಕಿಲ ಕೋಣೆಗೆ ನಾನು ಓಡುತ್ತಾ ಹೋದೆನು (ಚೀನಬಾ. ೬೪); ಅವರ |40 _  ಕರಿಕಟ ಕಂಡೂವಿನೋದಪ್ರದೇಶಂ (ಎಇ. 2111, ೪೭-೬೬; 1112). 
ಹಿರಿಯ ಮಗನು ವ್ಯಾಧಿಯಿಂದಲೋ ಬಾಧೆಯಿಂದಲೋ ಮನೆಯ ಒಂದು ೨. ಒತ್ತೊತ್ತಾಗು; ದಟ್ಟವಾಗು: ಕಡೆಗಡೆಯೊಳಡಕಿಕ್ಕೊಂಡು 
ಭಾಗವನ್ನು (ಇದ್ದ ಒಂದು ಅಡಕಲ ಕೋಣೆ) ಹಿಡಿದು ನರಳುತ್ತಿದ್ದ | ನೋಡುವ ಜನಂಗಳಧರಬಂಧೂಕದ ನಾಸಿಕಾಚಂಪಕದ ನಯನಕುವಳ 
(ನಿರಾಭ. ೪೩). ಅಡಕಲ ಗಡಿಗೆ - ಅಡಕಲುಗಡಿಗೆ: ಒಲೆಯಲ್ಲಿ, ಕುಳ್ಳಿ ಯದ (ವರ್ಧಪು. ೯-೪೩ ವ); ಬಡವರ್ಗೊಲವಿಂ ಸಾಹ್ಯಮನೊಡರಿಸದವ 
ನಲ್ಲಿ, ಇದ್ದಲಿಯಲ್ಲಿ, ಕಟ್ಟಗೆಗಳಲ್ಲಿ, ಹಾಲುಮೊಸರಿನ ಕಪಾಟನಲ್ಲಿ, ಹ ರೆಡೆಯೊಳಿರ್ಪ ವಿತ್ತಸಮೂಹಂ ನಡುವೂರೊಳಗಿರ್ಪಿಟ್ಟ ಯೊಳಡಕಿಲ್ಕೊಂಡೆ 
ಕಲ ಗಡಿಗೆಗಳಲ್ಲಿ ನಾಯಿಗಳೇ ನಾಯಿಗಳು ಅವಳ ದೃಷ್ಟಿಗೆ ಬೀಳುತ್ತಿದ್ದವು 45, ಸೆವ ಪಣ್ಣೆ ಪಾಸಟಯಕ್ಕುಂ (ನೀತಿಮಂ. 1, ೩೪೮). ಅಡಕಿಲುಗೊಳ್‌ : 


(ಮೊಪಾಸ, ೨೫). ಅಡಕಿಲಾಗು, ಅಡಿಕಿಲಾಗು - ಒಂದರ ಮೇಲೊಂದು] | ೨. ಬಂದು ಪುಳಕಂಗಳಡಕಿಲುಗೊಳುತ್ತಂ ಪೊಣ್ಮಿ (ಮೆಜಕಿರ. ೩೬-೧). 


ಅಡಕಿಲ್ಪವ್ವನ 


ಅಡಿಕಿಲ್ಲೊಳ್‌ : ೧. ಗೋತ್ರಾಚಳಂಗಳ್‌ ಬಿಡದೊಡನಡಿಕ[ಜಾಕಾಂ. | | 
ಡಕೀ]ಲ್ಲೊಂಡೊಡಂ (ಸಮಪ. ೧೫-೮೭) ; ಚಾಂದ್ರನಿರ್ಮಳಬಿಂಬತ್ರಯ | 
ಮೊಳ್ಳಿನಿಂದಮುಡಿ[ಪಾಠಾಂ. ಡ]ಕಿಲ್ಲೊಂಡಂತೆ ಚೆಲ್ವಾದುದಂ ನಲವಿ °| 
ದೆತ್ತಿದರಿಕ್ಕಿದರ” ಚಮರಮಂ (ಪಾರ್ಶ್ವಪು. ೧೬-೧೫೮) ; ಆಡಿಕಿಲ್ಲೊಂ | 
ಡೊಪ್ಪುನೇಯಿಂ ನೆಲೆಗಳ ಮಣಿಮಾಡಂಗಳಿಂದಂ (ಬಾಧಪು. ೧-೧೫೫). 
[ಆಡಕಿಲ್‌ + ಕೊಳ್‌] 
ಅಡಕಿಲ್ಲವ್ವನ (ನಾ). ಏರಿಸಿದ ಯೌವನ: ಪಡಿದಂ ಪದ್ಮಜನೆಂತೊ 
ಭೂಷಣಕೆ ಭೂಷಾಲಕ್ಷ್ಮಿಯಂ ಜವ್ವನಕ್ಕಡಕಿಲ್ಲವ್ವನಮಂ ವಿರಾಜಿಸುವ | 
ಲಾನಣ್ಯಕ್ಕೆ ಲಾವಣ್ಯಮಂ (ಜಗನಿ. ೧೦-೭೧). [ಅಡಕಿಲ್‌ + ಜವ್ವನ]; 
ಅಡಕಿಲ್ಕ ಟ್ಟಿ (ನಾ). ಒಂದರ ಮೇಲೊಂದಾಗಿ ಪೇರಿಸಿದ ತಟ್ಟಿ: | 
ಕಂಪುಗುನ ಪಾರಿಜಾತದ ಮಂದಾರದ ದುಂಡುಮಲ್ಲಿಗೆಯ ಸೆಂಡುಮುಲ್ಲಿ | | 
ಗೆಯ ಬಿರಿಮುಗುಳಂ ತಿಆಿದೊಟ್ಟ ಮಾಣಿಕದಡಕಿಲ್ಲಟ್ಟಿ ಯೊಳ್‌ ತುಂಬಿ | 
(ರಾಮಾಶ್ವ. ೭೩-೧೭). P ಈ ಪ್ರಯೋಗದಲ್ಲಿ "ಅಡಕಿ ಲ್ಚ ಟ್ಟಿ” 
ಎಂದು ಕೆಲವು ಮುದ್ರಣಗಳಲ್ಲಿ ಕಾಣಬರುವುದು ಅಪಪಾಠ. | 
[ಅಡಕಿಲ್‌ * ತಟ್ಟಿ] 
ಅಡಕಿಲ್ದೆರೆ (ನಾ). ಒಂದರ ಮೇಲೊಂದು ನುಗ್ಗಿ ಬರುವ ತೆರೆ; ಸಾಲು | 
ಸಾಲಾಗಿ ಬರುವ ಅಲೆ: ಇಡುಕುದೆರೆಯಟ್ಟುದೆರೆ ಕಟ್ಟುದೆರೆಯಡಕಿಲ್ದೆಕೆ 
ಗಳುಲಿದು ಹಳ ಚಲು ಮುಜಹು ಮಲಗಿ ಕಡೆದು ಮಲ್ಲಣಿಗಡಲನೊಡೆ 
ಗಲಿಸಿ ಕುಡಿದು (ಸೋಮಚ. ೧-೬೫). [ಅಡಕಿಲ್‌ + ತೆಕ್ಕಿ] 
ಅಡಕಿಲ್ಬೊಟ್ಟು (ನಾ). (ಹಣೆಯಲ್ಲಿ) ಒಂದರಮೇಲೊಂದರಂತೆ ೫. 
ಇಟ್ಟುಕೊಂಡ ಬೊಟ್ಟು; ಬೊಟ್ಟಿನ ಮೇಲೆ ಬೊಟ್ಟು : ಮಳಯಜ 
ಮೃಗಮದಪಂಕಂಗಳಿನಡಕಿಲ್ಬೊ [ಪಾಠಾಂ. ಕಿಲ್ಲೊ | 
ಭಾಳಸ್ಥಳಿಯೊಳಳವಡಿಸಿದಳ್‌ ಸ್ಮರಕುಳದೇವತೆ ಮಿಸುಪ ನೊಸಲ ಕಣ್ಣೋ | 
ಜಿದವೋಲ್‌ (ಚಂದ್ರಪು. ೬-೬೫). [ಅಡಕಿಲ್‌ * ಬೊಟ್ಟು] 
ಅಡಕಿಲ್ವಾಸು, ಅಡಕಿಲುವಾಸು, ಅಡಿಕಿಲುವಾಸು, ಅಡಿಕಿಲ್ವಾಸು (25! 
(ನಾ). ಒಂದರಮೇಲೊಂದಾಗಿ ಪೇರಿಸಿದ ಹಾಸಿಗೆ : ಸಜ್ಜಿವನೆಯ | | 
ಸಿರಿಮಂಚದ ಹಂಸತೂಳದಡ ಕಿಲ್ವಾಸಿನೊಳ್‌ ಭರದಿಂ ನೆರೆವಾಗಳ್‌ (ಗಿರಿಕ. | 
೪-೧೪೮ ವ) ; ನಾರಿ ಶಯ್ಯಾಗೃಹದ ಹಂಸತೂಳದ ತಲ್ಪದೋರಣದ ಚೆಲ್ವಿ | ; 
ನಡಕಿಲ್ವಾಸಿನೊಳ್‌ ಪತಿಯ ಸಾರಿ(ಭಾವಚಿಂ. ೩-೪೯). ಅಡಕಿಲುವಾಸು: | 
ಬಾಳೆಗಳ ಮೃದುದಳದ ನಳಿನಮೃಣಾಳದಡಕಿಲುವಾಸಿನಲಿ ೨... 
ನೂಕಿದಸು (ತೊರರಾ. ೩-೧೧-೪೬). ಅಡಿಕಿಲುವಾಸು : ತರಿಸಿದನು | 
ನವಹೇಮಮಣಿಭಾಸುರದ ಮಂಚದ ಮೇಲೆ ಲಲಿತಾಸ್ತೆರಣದಡಿಕಿಲುವಾಸ 
(ಸು3ಗಳ ನಿರ್ಮಳವಿಹಾರಗಳ (ಕುವ್ಯಾಸ. ೮-೫). ಅಡಿಕಿಲ್ದಾಸು : 
ಕಾಂತನಿರ್ದ ಸಿರಿಮಂಚದಂಚೆದುಪ್ಪುಳಡಿಕಿಲ್ವಾಸಿನೊಳ್‌ ಮೆಲ್ಲನೆ ಚೆಲ್ಲದಿಂ 
ಕುಳ್ಳಿರ್ದು (ರಾಜಶೇ. ೪-೧೪ ವ). [ಅಡಕಿಲ್‌ + ಪಾಸ್ಕು] 135 
ಅಡಕಿಲ್ವುಣ್‌ (ನಾ). ಹುಣ್ಣಿನ ಮೇಲೆ ಹುಣ್ಣು : ಉರದಡಕಿಲ್ವುಣ್ಣಂ 
ಕರ್ದುಕಿರದಧರದ ಪುಣೆ ವಾಯ್ದ ಮಾಂಗಗಿದು ತಳೋದರಿ ದರಿಯನೆಯ್ದ್ಹು 
ವಿನಮಾ ಸರೋವರಂ ಕದಡೆ ಬೆರ್ಚಿ ದೆಸೆದೆಸೆವರಿದಳ್‌ (ಶಾಂತಿಪು. ೮-೪೪). 
[ಅಡಕಿಲ್‌ + ಪುಣ್‌) 
ಅಡಕಿಲ್ಜೆಸರ್‌ (ನಾ). ಇದ್ದ ಹೆಸರಿನ ಮೇಲೆ ಮತ್ತೆ ಸೇರಿಸಿಕೊಂಡ |40 
ಹೆಸರು ; ಪೇರಿಸಿಕೊಂಡ ಹೆಸರು: ಧಕೆಯಂ ಕುಡುವಂದೆನಗಂ ಗುರು 
ತನಗಂ ರಾಜನಾಮಮಂ ಕೊಟ್ಟೊಡೆ ನೋಡಿರೆ ತನಗೀಗಳ್‌ ರಾಜಾಧಿ 
ರಾಜನೆಂದಿಟ್ಟು ಕೊಂಡನಡಕಿಲ್ವೆಸರಂ (ಆದಿಪು. ೧೪-೭೮). 
[ಅಡಕಿಲ್‌ * ಪೆಸರ್‌] 
ಅಡಕಿಲ್ವೆಳ್ಳು (ನಾ). ಬಿಳುಪಿನ ಮೇಲೆ ಬಿಳುಪು ; ರಾಶಿ ಹಾಕಿದ |45 
ಬಿಳಿಯ ಬಣ್ಣ : ಗಂಗೆಗಡಲ್ಲಳ. ನೊರೆಗಂ ತಿಂಗಳ ಬೆಳ್ಳಿಂಗಮೊದವ | | 


5 


| 
| 
| 


1 
ಕ 
1 
[4 


೧೨೫ 


ಅಡಕ್ಕು "ಅಡುಕು' 
: ಅಡಕ್ಕು (ನಾ). ೧. ನಿರ್ಬಂಧ ; ನಿಯಮ ; ಕಟ್ಟಳೆ: ಮಠ ಪರಿಹಾರವ 


ಅಡಕೆ, 


ಲಡಕಿಲ್ವೆಕ್ಳಿ 
ದೊಳು (ಮೈಲಿ, ೧೯೩೯, ೩೭-೩೧; 1096). 


ಳ್ಬಿಂ ಸಂಗಳಿಸಿ ತೀವಿದತ್ತೆ ಆಕಿಯೆಂಗನ ಜಸಮಖಳಭುವನಾಂತರೆ 
[ಅಡಕಿಲ್‌ + ಬೆಳ್ಳು ು] 


ಅಡಕಿಲ್ಕೊಂದು (ಕ್ರಿ). ಒಂದರ ಮೇಲೊಂದಾಗಿ ಇರುವಂತೆ ಸೇರು : 


ಬಿಂದುವನುಸ್ವಾರಂ ತಾನೆಂದ ಕ್ಕು ೦ ಸೊನ್ನೆ ಮುತ್ತುವೋಲ್‌ ವೃತ್ತ 
ತೆಯಿಂ ಸಂದಿರ್ಪುದಂತದಡಕಿಲ್ವೊಂದಿಕೆ ಮಣಿಗೊಪ್ಪು ವೋಲ್‌ ವಿಸರ್ಗ 
ಮೆನಿಕ್ಕುಂ (ಶಮದ. ೧೧). [ಅಡಕಿಲ್‌ + ಪೊಂದ್ಕು) 

ನೋ. 


ತೆರುವ ಅಡಕು ಮುಂದಕೆ ಅಯಿನನಳಿ (ಸೌಇಎ. ೧೯೩೧, ಮಂಗಳೂ. 

೩೩೫-೯ ; 1335). ೨. ಹಿಡಿತ; ಸಂಯಮ: "... ಒಂದಿಷ್ಟು ಅಡಕಿ 

ನಿಂದ ಮಾತುಗಳನ್ನು ವಕ್ರೋಕ್ತಿಗಿಳಿಸಿದರೂ ಭಾವಕ್ಕೆ ಬಾಧೆಯಿದೆಯೇ?? 

(ನಿರಾಭ. ೩೪). ೩. ನೆಯ್ಗೆಯಲ್ಲಿ ಒತ್ತಿ ಸೇರಿಸಿದ ನಾಲ್ಕು ದಾರದ 

ಎಳೆ: ಉದಾ ನಲವತ್ತಡಕಿನ ಸೀರೆ, ಅರುವತ್ತಡಕಿನ ಸೀರೆ. 
[ಆ ಅಡಕ್ಕು (ಆ ಅಡುಕು). ॥ ತಮಿ, ಅಡುಕ್ಕು] 


[15! ಅಡಕುಪಾತ್ರೆ (ನಾ). ೧. ಒಂದರಮೇಲೊಂಪನ್ನಿಟ್ಟು ಪೇರಿಸಿದ 


ಪಾತ್ರೆ (ದಕ. ಕಿ). ೨. ಒಂದರೊಳಗೊಂದು ಕ್ರ ಮಾ ಹಿಡಿಸುವ 
ಪಾತ್ರೆಗಳ ಸಮೂಹ : ಮಸೆ. ಚಿಕ್ಕದಾಗಿದ್ದರೆ. ಅಡಕುಪಾತ್ರೆಗಳನ್ನು 
ಕೊಂಡುಕೊಳ್ಳುವುದು ಉತ್ತಮ (ರೂಢಿ). 

[ಅಡಕ್ಕು ( ಅಡುಕು) + ಪಾತ್ರೆ. / ತಮಿ. ಅಡುಕ್ಳುಪ್ಪಾತ್ತಿರಮ್‌) 


ಅಡಕುಮಡಕೆ (ನಾ). ಒಂದರ ಮೇಲೊಂದಾಗಿ ಪೇರಿಸಿದ ಮಣ್ಣಿನ 


ಪಾತ್ರೆ : ನಾನು ಅಡಕುಮಡಕೆ ಸಾಲಲ್ಲಿ ಅಡೀನುಡ್ಕೇಲಿ ಮೂರು ರಾಜರ 
ಗೋಳ ಮೂರುತಲೆ ರೂಪಾಯ ಬಟ್ಟೇಲಿ ಕಟ್ಟಟ್ಟದ್ದೆ (ಹುಟ್ಟ ಹ. ೧೪೦). 
[ಅಡಕ್ಕು (ಆ ಅಡುಕು) + ಮಡಕೆ] 


| | ಅಡಕೆ, ಅಡಕ್ಕೆ, ಅಡಿಕೆ, ಅಡ್ಕೆ, ಅಳಕೆ (ನಾ). ೧. ತಾಳೆಯ 


ಜಾತಿಗೆ ಸೇರಿದ ಒಂದು ಮರ; ಕ್ರಮುಕ; ಕೌಂಗು; ಅದರ 
ಹೂವು, ಹಣ್ಣು, ಕಾಯಿ, ಎಲೆ ಇತ್ಯಾದಿ: “ಗುವಾಕಃ ಪೂಗಃ- ಈ 
೨ ಅಡಕೆಯ ಮರಂ? (ಹಲಾಯು. ೩೩-೪೭); “ ಕ್ರಮುಕಂ ಪೂಗವೆನ 
ಲಡಳೆ ?' (ಮಂಗರಾ. ೩೪-೧೦) ; ಅಡಕೆಯ ಪೇಜಕಿಂಗೆ ಮೂನೂಜು (ಎಇ. 
IX, ೨೨-೮; 800) ; ಅವಜಿ ಮೇಲಿರ್ದೆಲೆಯಡಕೆಯುಮಂ (ಪಂಪಭಾ. 
೫-೪೭ ವ); ಪಲ್ಲ ಸಂದಿಯಡಕೆಯಂತೆ (ಧರ್ಮಾಮೃ. ೯-೨೩); ಸಲೆ 
ತೂಗಿ ತೊನೆವಡಕೆಗಳ (ತೊರರಾ. ೧೯-೧೩) ; ಇರ್ತಡಿಗಾಲುವೆಯಿಂದನೆ 
ನೆಜಕಿ ಮುಸುಕಿ;ಬೆಳೆದ ಚೆಂದೆಂಗೊಳ್ವಾಳೆಯಡಕೆ ಪಸುರೆಲೆವಳ್ಳಿ (ಜಯಕಾ. 
೧-೩೮) ; ಐದೂವರೆ ಸಾವಿರ ಅಡಕೇ ಮರೆನ ಕ್ಷೇತ್ರ (ಎಕ. ೪1, ಶೃಂಗೇರಿ. 
೧೨-೨೮ ; 1629); ಅಡಕೆಗೆ ಹೋದ ಮಾನ ಅನೆ ಕೊಟ್ಟರೂ ಬಾರದು 
(ಗಾದೆ)...  ಕಾಯಡಕೆ, ಗೋಟಡಕ್ಕೆ, ಚಿಕ್ಕಡಕೆ, ಚೂರಡಕೆ, 
ನೆಲವತ್ತಿಯಡಕೆ, ಬೆಟ್ಟಿಡಕೆ, ಹಣ್ಣಡಕೆ ಹೋ. ೨. ಅತ್ಯಂತ 
ಕಡಮೆ ಬೆಲೆಯ ವಸ್ತು; ಅಲ್ಪ ಪದಾರ್ಥ: ಒಡಮೆಯನರ್ಥಿಗಿತ್ತೆ 
ನವನೀತಳಮಂ ಗುರುಗಿತ್ತೆನೀಗಳೊಂದೆಡಕೆಯುಮಿಲ್ಲ ಕಯ್ಯೊಳ್‌ 
(ಸಂಸಭಾ. ೨-೪೬). ಅಡಕ್ಕೆ : ೧. "ಅಡಕ್ಕೆದೋಟ?' ಸರಾ. ಅಡಿಕೆ: 
೧. ಸ್ಥೂಲವಡಿ£ಡ ?3ಕೆಯಾದಂತೆ ಸೂಕ್ಷ್ಮ ಪರ್ಣವಾದಂತೆ (ಮೋಳಿಮಾ. 
೧೨೮-೪೩೦) ; ನಿತ್ಯತಾಂಬೂಲ ಯಲೆ ೧೫ಕ್ಕೆ ಆಡಿಕೆ ೩4ಕ್ಕೆ (ಎಕ. ೪1, 
ಶೃಂಗೇರಿ. ೧೧, ಪು. ೩೭೨-೧೧ ; 1652). ಅಡ್ವೆ ; "ಅಡ್ಕ ತೋಟ? ಪರಾ. 
ಅಳಕೆ : ೧. ತೋಟದಿಂದ ಆಳಕೇ ಮರ ೧೨೦೦ ಕೆ ಗ ೬೦ (ಎಕ. ೪11, 
ಕೀರ್ಥಹ. ೬೫-೧೪ ; 1667). 

ಅಡಕೆಗೆ ಎಣಿಸು, ಅಡಕೆಗೆ ಕೊಳ್ಳು, ಅಡಕೆಗೆ ಬಗೆ-ಒಂದು ಅಡಕೆ 
ಯಷ್ಟು ಅಲ್ಪಬೆಲೆಯುಳ್ಳದ್ದಾಗಿ ಭಾವಿಸು; ಅಲ್ಪವಾಗಿ ಕಾಣು: 


ಅಡಕ್ಕೆ 


ಆ ಭಾರತಿಯಂ ವಿದ್ಯಾಗುಣಕ್ಕೊಂದಡಕೆಗಮೆಣಿಸಳ್‌ (ಅರ್ಧನೇ. ೩-೪); 
ಎನ್ನ ಮಾತನೊಂದಡಕೆಗೆಣಿಸದೆ ಬಂದು ಕೈಪಿಡಿದನೆಮ್ಮಯ್ಯಂ (ಸೋಮಚ. 
೨-೧೩೫); ಅತನ ಮಾತನೊಂದಡ[ಪಾಠಾಂ. ಡಿ]ಕೆಗೆ ಕೊಳ್ಳಂ (ಭಾಷಾಭೂ. 
೪-೮೨) ; ನೀನಾತನನೊಂದಡಕೆಗೆ ಬಗೆದ್ದೆ (ಶಬ್ದಾನು. ೨೧೮-೧೪). 
[ದೇ. ॥ ತಮಿ. ಅಡ್ಕ ಕ್ಕಾಯ್‌ ; ಮಲ. ಅಟಕ್ಕ, ಅಟಿಕ್ಕ ; ಕೊಡ. 
ಅಡಕೆ ; ತೆಲು. ಆಡ] | 
ಅಡಕ್ಕೆ (ನಾ). ಅಡಕ; ನಿಯಮ ; ಕಟ್ಟುಪಾಡು: ದೇವರಿಗೆ ನಡಸ [ | 
ಬಹ ಭತ್ತಂ ಮೂಡೆ ೧೦೦ ಈ ಭ[ತ್ತ] kd ವುಳಿದಡೆ ಆ ಮೂಲ | 
ನನೂ ಒಪ್ಪಿಸುವ ಅಡಕೆ ಯೀ ಧರ್ಮವನು ಪಾಲಿಸಿದವರಿಗೆ (ಸಾ ಇಇ. 
IX-ii, ೪೧೬-೧೨ ; 1377). [~ ಅಡಕ] 
ಅಡಳೆಕತ್ತರಿ, ಅಡಕತ್ತರಿ (ನಾ). ೧. ಅಡಕೆಯನ್ನು ಕತ್ತರಿಸಿ 
ಚೂರುಮಾಡುವ ಒಂದು ಸಾಧನ. ೨. ಕಷ್ಟದ ಪರಿಸ್ಥಿತಿ; 
ಉಭಯ ಸಂಕಟ: ಹೀಗೆಲ್ಲ ಮಾಡಿ ನನ್ನನ್ನು ಆಡಕೆಕತ್ತರಿಗೆ ಸಿಕ್ಕಿಸ; 
ಬೇಡ (ರೂಢಿ). ಅಡಕತ್ತರಿ : ೨. ಎಂತಹ ಸಂದಿಗ್ಧ ಅಡಕತ್ತರಿಯಲ್ಲಿ | 
ಸಿಕ್ಕುಬಿದ್ದ ದಾಮು (ನೈದ್ಯವಿ. ೧೮). [ಅಡಳ್ಳಿ + ಕತ ತ್ತರಿ] [15 
ಅಡಳಿಕುಳಿ' (ನಾ). ಇ. ಅಡಕೆಯ ಸಸಿಯನ್ನು `ೆಡುವುದಕ್ಕಾಗಿ | 
ಮಾಡಿರುವ ಗುಂಡಿ. ೨. ಹೈವೆರಾಜ್ಯದ ಬಜ ಊರಿನ ಹೆಸರು: 
ಅಡಕೆಕುಳಿಯ ಪುರವರಾಧೀಸ್ವರ ದುಷ್ಟನಿಗ್ರಹ ಸಿ ಸ್ರಿಸ್ಟ ಪ್ರತಿಸಾಲಕ ರಣ 
ಗಬ್ಬಿನಾಯಕರ ತಂ[ಮ] ದೇಉ ನಾ 1, ೬೩-೧೦; 1481). | 
[ಅಡಕ್ಕೆ * ಕುಳ್ಳಿ (ಆ ಕುಟಕ್ಕಿ)] 
ಅಡಕೆಗತ್ತಿ, ಅಡಕತ್ತಿ, ಅಡಗತ್ತಿ (ನಾ). ೧. - ಅಡಕೆ ಕತ್ತರಿ ೧: 
ಠಾಣದೀವಿಗೆ ಮಂಗಳಾರತಿ ಸಾಣೆಕಲ್ಲನುಲೇಪನದ ಪಾಷಾಣವಡಕೆಲಿ 
ಯಡಕೆಗತ್ತಿಯು ಹಡಪ ಸಂಬಳಿಗೆ (ಬಸಪು. ೧೨-೧೦). ೨, ಅಡಕೆ 
ಕಾಯ ಸಿಪ್ಪೆಯನ್ನು ಸುಲಿದು ಹೋಳುಮಾಡಲು ಬಳಸುವ ಕತ್ತಿ. 
ಅಡಕತ್ತಿ : ೧. -ಗೇರ ಹರಳ ನೂರಂ ಅಡಕತ್ತಿಯಲ್ಲಿ ನಾಲ್ಕು ಭಾಗವ 
ಮಾಡಿ ಒಮ್ಮಾನ ಎಣ್ಣೆಯಲ್ಲಿ ಹಾಕಿ ಚಿತ್ರಮೂಲದ ಬೇರಿನ ಚೂರ್ಣವ 
ಹಾಕಿ (ವಿನೈನಿ. ೪೧). ಅಡಗತ್ತಿ : ೧ (೪). ([ಅಡಕ್ಕೆ * ಕತ್ತಿ] 
ಅಡಕೆಚೆಟ್ಟು (ನಾ). ಒಂದು ಮೂಲಿಕೆ: ಆಡಕೆಚಿಟ್ಟ ನ ಬೇರಂ 
ಬೆಂಬೂದಿಯಲ್ಲಿ ಹಾಕಿ ಜೀರಿಗೆ ಶುಂಠಿ ಸಹ ಅರೆದು ಬಿಸಿನೀರಲ್ಲಿ ಕುಡಿ 
ಯಲು ಶೀತಜ್ವರ ಮಾಣ್ಣುಂ (ವಿವೈನಿ. ೧೧೩). [ಆಡಕ್ಕೆ + ಚಿಟ್ಟು] 
ಅಡಳೆತಾಳಿಲ, ಅಡಕೆದಾಳಿಲ (ನಾ). ಒಂದು ಬಗೆಯ ಪಲ್ಯ, -- 
ತಾಳಿದ; ಪರಿಮಳಂ ಪೋಗದಂದದಿ ನೀರು ಮಣ್ಣುಗೊಡಲುರಿಗೆಂಡದಾ 
ಮೇಲೆ ಹೊತ್ತದಂದದೊಳವಂ ತಿರುಹಿ ದೋರೆಯ ಮಾಡಿ ಹದನಜಕದು 
ಹಸನಾಗಿ ಯಿರಿಸಿ ಪಾಕಂ ಮಾಡಿದ ಸರಸ ಕೂಷ್ಮಾಂಡಫಲವಡಕೆತಾಳಿಲ | 
ವೆಸರ ಧರಿಯಿಸಿತು (ಸೂಸಶಾ. ೫-೨೨). ಅಡಕೆದಾಳಿಲ : ಮತ್ತಮಾ |35 
ತೆಜದಿ ಬಾಳೆಯ ಹೊಡೆಯ ಹಿರಿದು ಹಸನಾಗಿ ಪಾಕಂ ಮಾಡಿಯದಣಡಳೆ | 
ದಾಳಿಲವೆಸರ ಕರೆವುದು (ಸೂಪಶಾ. ೫-೨೨) ; ಪುಳಿಚಾರು ಪೊನ್ನ ನಟ್ಟಿ 
ಭುಂಜಿತಶಾಕ ತುಳಿವುದಾಳಿಲ ಶಾಖವಂಗಿ ಶೂಲ್ಯಕ ಮನಂಗೊಳಿಪ ಚಳಿ 
ಸಾ ಜೆ ವಿಚಿತ್ರ ಪಾಕಂ ಕಹರಿಯಡಕೆದಾಳಿಲವೆಸರನು ( ಸೂಸಶಾ. ೬-೧೩). 
[ಅಡಕೆ ? + ತಾಳಿಲ] 
ಅಡಕೆದಾಳಿಲ "ಅಡಕೆತಾಳಿಲ' ನೋ. 
ಅಡಕೆದೋಂಟಿ, ಅಡಕೆಜೋಟ, ಅಡಕ್ಕೆದೋಟ, ಅಡ್ಕ ತೋಟ 
(ನಾ). ಅಡಕೆಯ ಮರಗಳನ್ನು ಬೆಳಸುವ ತೋಟ: ಮತ್ತವಾ 
ಕೆಆಿಯ ಕೆಳಗಣಡಕೆದೋಂಟ ಮತ್ತರೆರಡು (ಎಕ. 1೫11, ಸಿಕಾರಿ. 
1019) ; ಮತ್ತವರ ಕೆಜಕಿಯ ಕೆಳೆಗಣಡಕೆದೋಂಟ ಮತ್ತ 
ಕೊಂದು (ಇಆ. ೪, ೧೬-೩೪; 1161). ಅಡಳೆನೋಟ: ಹಿರಿಯ 


5 


25 


30 


೧೨೫-೩೪ ; 45 


೧ 


ಕೆಜಿಯ ಹಿಂದಣ ಮೊದಲೇರಿ ಅಡಳೆದೋಟ ಅಡಕೆಯ ಮರ (ಎಕ. ೪1, 
I 


ಅಡಗಟ್ಟು 


ಕಡೂರು. ೧೨೪-೪೬; 12727). ಅಡಕ್ಕೆದೋಟ : ದೇನರ್ಗ್ಗೆ ನಿತ್ಯ 
ಪೂಜೆಗೆ ಹೂನಿನ ತೋಟಮುನಡಕ್ಕೆದೋಟಗಳು (ಸೌ ಇಇ. IK, 
೧೪೧-೪೨; 1174). ಔ ಇದೇ ಶಾಸನದಲ್ಲಿ "ಅಡಕೆ' ಎಂಬ ರೂಪವೂ 
ದೊರೆಯುತ್ತದೆ. ಅಡ್ಕ ತೋಟಿ: ಕಲ್ಲಿದೇನ ಅಧಿಕಾರಿಗಳ ಮಕಳು 
ವಿದ್ಯಾನಾ ಥ ಅಧಿಕಾರಿಗಳಿಗೆ ಆಡ್ಕೆತೋಟದ ಒತ್ತಿನ ಕಲಾನ್ವಿತಯನ 
ಕಯ್ಯ ಮೂಲ ಗುತ್ತಿಗೆಯ ಮಾಡಿಕೊಂಡ 
೨೬-೧೨ 1403). [ಅಡಕೆ * ತೋಂಟ] 
ಅಡಕೆದೋಟಿ "ಅಡಕೆದೋಂಟ' ನೋ. 


ಕ್ರಮ (ಮೈಆರಿ, ೧೯೩೪, 


| ಅಡಕೆ ಪ್ರಿ (ನಾ). ಒಂದು ಜಾತಿಯ ಗಿಡ: ಬೆಲ್ಲವತ್ತದ ಬೇರು, 


' “ಉಳ್ಳಿ, ನುಗ್ಗೆತೊಕ್ಕು, ಹುರುಳಿ, ಚಿತ್ರಮೂಲ, ಚವ್ಮ, ಹಿಪ್ಪಲಿ, ಹಿಪ್ಪಲೀ 
| ಮೂಲ, ಶುಂಠಿ, ಅಡಕೆ ಪುಟ್ಟನ ಬೇರು, ಹೊಂಗೆನಾರು, ಅಳಿಲೆಕಾಯಿ, 
| ಗಂಟುಭಾರಂಗಿ ಇಷ್ಟನು ಸಮಾಂಶವಾಗಿ ಹಾಕಿ ಕಷಾಯವ ಮಾಡಿ ಸೇವಿ 
ಸಲು ಸಕಲ ಮೂಲವ್ಯಾಧಿಹರ (ವೈದ್ಯಸಾ. ೨೦೩-೧೭ ಟೀಕೆ) ; (ವೈದ್ಯಸಾ. 
| ೨೯೪-೨೨೬ ಟೀಕೆ ನೋ). ([ಅಡಕ್ಕೆ ? + ಪುಟ್ಟ?) 
ಅಡಕೆಲೆ (ನಾ). ಅಡಕೆ ಮತ್ತು ವೀಳೆಯದೆಲೆ; ತಾಂಬೂಲ: ಅಡಳೆಲೆ 
ಯಡಕೆಗತ್ತಿಯು ಹಡಪ ಸಂಬಳಿಗೆ .. . ಉಚಿತವಸ್ತು ಶ್ರೇಣಿಯಿಂದೊಪ್ಪಿ 
ದುದು ವಾರನಿತಂಬಿನೀಸದನ (ಬಸಪು. ೧೨-೧ಂ) ; ಬಾಳೆಯ ಹಂಣ್ಣು 
ಅಡಕೆಲೆ ಸಹ (ಎಕ. ೫೪, ಬೇಲೂರು. ೭೦-೪೪ ; 1484) ; ಅಡಕೆಲೆ 
ಅಂಗಡಿ ಸಿದ್ಧಯ್ಯನಿಗೂ ತಲೆಗೂ ರೇಷ್ಮೆಹುರಿ ಚೌಕ, ಮೈಗೆ ಬಿಳಿಯ 
ಮಲ್ಲಿನ ಜುಬ್ಬ, ಕಾಲಿಗೆ ಗಿರಕಿ ಚಡಾವು ಬಂದಿತ್ತು (ಘಾಟೀಮು. ೬೮). 
ಅಡಳೆಲೆಕೊಡು - ೧. ತಾಂಬೂಲವನ್ನು ಕೊಟ್ಟು ಕಳಿಸು; 
ಬೀಳ್ಕೊಡು : ಅವರಿಗೆ ಅಡಕೆಲೆಕೊಟ್ಟು ಕಳಿಸು (ರೂಢಿ). ೨. ಕೆಲಸ 
ದಿಂದ ನಿವೃತ್ತಿ ಮಾಡು: ಗಿರಣಿಯವರು ಈ ದಿನ ಇದ್ದಕ್ಕಿದ್ದ ಹಾಗೆ 
ನನಗೆ ಅಡಕೆಲೆ ಕೊಟ್ಟು ಕಳಿಸಿಬಿಟ್ಟಿರು (ರೂಢಿ). [ಅಡಕ್ಕೆ * ಎಲೈ] 
ಅಡಳೆಹಂಗು (ನಾ). ಅತ್ಯಲ್ಪ ವಸ್ತುವಿನ ಹಂಗು: ಹಿಂದೆ ನಿನ್ನೊಳು 
ಪುಟ್ಟದದುನೊದಲಿಂದುತನಕೊಂದಡಳೆಹಂಗಿನೊಳೊಂಡೆನುಸಿಕನೆ ನಿನ್ನನಾ 
ನೋಲೈಸಿದೆನು ಹೊಂದಿ (ಬಸಪು. ೬೧-೫೭). [ಅಡಕ್ಕೆ + ಹಂಗು] 
ಅಡಕೊತ್ತು, ಅಡಕೋತು (ನಾ). (ಉಕ) ೧. - ಅಡಕೆಕತ್ತರಿ ೧: 
| ನುಡದಿಯೂ ಪುರುಷನೂ ನಡೆಡೊಡನೆ ಬರುವಾಗ ಅಡಕೊತ್ತು ಮಜಸಿ 
ತರಹೋಗಿ ಪಾಪವನು ನಡೆಸಿದುದ ಕಂಡೆ (ಸರ್ವಜ್ಞ. ೧೮೭೦) ; ಗೂಡಿನಲ್ಲಿ 
ಎಲೆಯಡಕೆಯ ಡಬ್ಬಿ. ಆದರ ಬಳಿಯಲ್ಲಿ ಒಂದು ಅಡಕೊತ್ತು (ಶಿಡುಗು. 
೩೧) ; ಮಧುರೆ ಅತಂತ್ರವಾಗಿ ನಿನ್ನ ಸೈನ್ಯದ ಅಡಕೊತ್ತಿನಲ್ಲಿ ಒಮ್ಮೆ ಸಿಕ್ಕು 
ಹೋಳಾದೀತು (ಎಿಜಸಾ. ೭೪). ೨. ಇ ಅಡಕೆಕತ್ತರಿ ೨: ಆಚಾರ್ಯ 
ರನ್ನು ಅಡಕೊತ್ತಿನಲ್ಲಿ ಹಿಡಿಯುವ ಸಾಹಸವು ಅವನದಿತ್ತು (ಸಮಜೀ. 
೩೯೭). ಅಡಕೋತು : ೧. ಅಡಕೋತಿನಲ್ಲಿ ಸಿಕ್ಕ ಅಡಕೆಯಂತಾಯಿತು 
ಅವಳ ಸ್ಥಿತಿ (ಅಸ್ಥಿ ಸಂ. ೧೩೮). 
[ ಅಡಕೆ, * ಒತ್ತು. / ತೆಲು. ಅಡಕತ್ತು, ಅಡಕತ್ತೆರ, ಆಡಕೊತ್ತು ; 
ಮರಾ. ಅಡಕಿತ್ತಾ) 


“| ಅಡಕೋತು "ಅಡಕೊತ್ತು' ನೋ. 


ಅಡಕ್ಕೆ "ಅಡಕೆ ನೋ. 

ಅಡಕ್ಕೆದೋಟ "ಅಡಕೆದೋಂಟ' ನೋ. 

ಅಡಗಟ್ಟಿಸು (ಕ್ರಿ). ತಡೆದು ನಿಲ್ಲಿಸುವಂತೆ ಮಾಡು : ಇದೆ ಪೊಜಮಟ್ಟು 

|  ದಾನೆಯಡಗಟ್ಟಿಸು ಫೊಳ್ಳಿಟ್‌ ಮುಂದೆ ನಹ್ನಿಯಂ ಸಡೆದಿಡು - (ಉದ್ಭಟ. 
೨-೫೩). [ಅಡಗಟ್ಟು (ಆ ಅಡ್ಡಂಗಟ್ಟು) + -ಇಸ್ಕು] 

ಅಡಗಟ್ಟು "ಅಡ್ಡಂಗಟ್ಟು' ನೋ, 


ಅಡಗಡಿ ೧೨೭ 


ಅಡಗಡಿ (ಕ್ರಿ). ಅಡ್ಡಲಾಗಿ ಕಡಿ : ಪೊಡೆ ಶಿರಗಳನಡಗಡಿವುದೆಂದುದ್ಭ 
ಸುತ್ತ ಬಿಡದೆ ಬೆಂಬತ್ತಿ ಕೆಡಪುವುದವರನು (ತ್ರಿಪಸಾಂ. ೨೧೫). 
[ಆ ಅಡ್ಡ, * ಕಡಿ] 
ಅಡಗಡು (ಕ್ರಿ). ಮಾಂಸವನ್ನು ಬೇಯಿಸು: ಅಡಗಟ್ಟ ಮಡಕೆಯಂ 
ಫೊಜಗಿಡುವಂತೆ ಕೂಟನಟ್ಟ ಮಡಳೆಯನೇಕೆ ಪೊಟಗಿಡರ್‌ (ಧರ್ಮಾಮೃ. | 5 
೭-೪೩) ; ಅಡಗಟ್ಟಿ ಮಡಕೆಗಳನೊಳಗಿಡಲಾರ್ಪರೆ (ಧರ್ಮಾಮೃ. ೯-೯೫). 
[ಅಡಗ್ಳು + ಅಡ್ಳು) 
ಅಡಗತ್ತಿ: "ಅಡಕೆಗತ್ತಿ? ನೋ. 
ಅಡಗಾಣಿಸು (ಕ್ರಿ). ೧. ಅಡ್ಡವಾಗಿ ಕಂಡುಬರು; ಅಡಚಣೆಯಾಗು ; 
ತಡೆ; ಅಡ್ಡಿ ಮಾಡು: ಪೊಡವಿಯೊಳಗಿದ್ದ ಪ್ರತಿಕೂಲಗಳು ಎಲ್ಲ ಕಡಲ |10 
ಶಯನ ಹರಿಯ ಗುಣಕರ್ಮನಾಮಂಗಳ ನುಡಿ ನುಡಿ ನುಡಿದವಗೆ ಅಡಗಾ 
ಣಿಸವೇನೋ (ನಿಸಾಸು. ೨-೨೦೭) ; ಆಡಗಾಣಿಷ ಭನಗಡಲಾಯಾಸ | 
ವನು ಬಿಡದೆ ದಾಟಲಿವುಂಟು . . . ವಿಜಯವಿಕ್ಕಲನ ಪಾದವ ಬಿಡದೆ! 
ನೆರೆ ನಂಬೆ (ತೀರ್ಥಮ. ೧೧೦); ಆದರೆ ನನ್ನ ಹೊಟ್ಟೆಯಲ್ಲಿ ಮಿಸುಕಾ 
ಡುವ ಈ ಜೀವದಿಂದ ಎಲ್ಲವೂ ಅಡಗಾಣಿಸಿ ನಿಂತಿದೆ (ಚೀನಬಾ. ೨೯೬). |15 
೨. (ತಿರಸ್ಕಾರಸೂಚಕವಾಗಿ) ಅಗತ್ಯಬೀಳು : ನನಗೇನ ಆತಗಾತ್ಮ 
ಸೈತೇನು? (ಮಣ್ಣುಹೆ. ೧೦೨). [ಆ ಅಡ್ಡ * ಕಾಣ್‌ +೬ -ಇಸ್ಕು] | 
ಅಡಗಾಳು (ನಾ). ದ್ವಿದಳ ಧಾನ್ಯ; ಅಕ್ಕಡಿಕಾಳು (?) : ಮುಂಬಯಿ 
ಕರ್ನಾಟಕದ ಮಲೆನಾಡು, ಗಡಿನಾಡು, ಎರೆನಾಡು ಈ ಮೂರು 
ನೈಸರ್ಗಿಕ ಪ್ರದೇಶಗಳಲ್ಲಿ ಬೆಳೆಯುವ ತೃಣಧಾನ್ಯಗಳು, ಅಡಗಾಳುಗಳು, |20 
ಎಣ್ಣೆಯ ಕಾಳುಗಳು, ನಾರು ಮತ್ತು ಹಣ್ಣಿನ ಬೆಳೆಗಳು ಇವುಗಳಿಗೆ 
ತಗಲಿದ ಕೀಟಿಕಪಿಡುಗುಗಳ ಬಗೆಗೆ ೧೯೪೭ ರಿಂದ ೧೯೫೧ಕ್ಕೆ ಕೊನೆಗೊಂಡ 
ಐದು ವರ್ಷಗಳ ಅವಧಿಯಲ್ಲಿ ಸಮಾಕ್ಷಣೆ ಮಾಡಲಾಗಿದೆ (ಕೀಟನಿ. ೧೫). 
[ಆ ಅಡ್ಡ, * ಕಾಳು] 
ಅಡಗಿಂಡೆ (ನಾ). ಮಾಂಸದ ಮುದ್ದೆ; ಮಾಂಸ ಪಿಂಡ: ನಟ್ಟರ್ದ |25 
ಮೂವತ್ತೆರಡಾಯುಧಂಗಳ ಮೇಲೆ ಬಿಟ್ಲು ಸಿಡಿಲ್ಲುಚ್ಛಳಿಸಿ ನೆಲದೊಳ್‌ 
ಬಿಟ್ಲಡಗಿಂಡೆಯಾಗೆ ನೆಜನಂ ನಟ್ಟುರ್ಚಿದುಗ್ರಾಯುಧಾವಲಿಯಿಂದುರ್ನಿಸು 
ವಿಂದ್ರಜಾಲಿಗನವೋಲ್‌ ಜೋಲ್ಡುಂ (ಶಾಂತಿಪು. ೭-೮೮ ವ, ೮೯). "ಅಡ 
ಗಿಂಡೆಯಾಡು' ಪರಾ. [ಅಡಗು + ಇಂಡ] 
ಅಡಗಿಂಡೆಯಾಡು (ಕ್ರಿ). ಮಾಂಸದ ಮುದ್ದೆಗಳನ್ನು ಚೆಲ್ಲಾಡು:|30 
ಬಳರಿಗೆ ಕೊಂಡು ಪೋಗಿ ಕುಜಕಿಯಂ ತಜಕಿದಲ್ಲಿಯೆ ತಿಂದು ಪೀರ್ದು 
ಕಳ್ಗಳನಡಗಿಂಡೆಯಾಡುವರೆ ಮೆಚ್ಚುವರ್‌ (ಸಮಸ. ೧೩-೪೬) ; ಅಡಗಿಂಡೆ 
ಯಾಡಿ ಕಳ್ಳೆಂ ಕುಡಿದುಂ ಪೊಲೆಯರೊಡಗೂಡಿಯಾಡುವರಂ ಕಂಡೊಡೆ | 
ನಲಿನರಾಗಳುಂ. .. ದುಶ್ಚರಿತರ್‌ (ಸಮಪ. ೧೩-೪೭) ; ಬಿಡದಡರೆ ಪೊಣ | 
ರುವ ವೈರಿಯ ಕಡುಗಾಯಿಪಿಂದಟ್ಟ ಮುಟ್ಟ ರಣರಂಗದಲ್ಯಾದಿಯಡಗಿಂಡಿ |35 
[ಡೆ] ಯಾಡಿ ಗೆಲುವನು ಪೊಡನಿಯಲತಿಸುಭಟ ನಿಕ್ರಮಾಂಕಚಮೂಪಂ 
(ಸೌಇಇ. IX-, ೨೭೬-೩೧ ; 1183)... [ಅಡಗಿಂಡೆ * ಆಡ್ಕು] 
ಅಡಗಿಸು "ಅಡಂಗಿಸು' ನೋ. 
ಅಡಗಿಸುಹ (ನಾ). ಮರೆಮಾಡುವಿಕೆ; ಬಚ್ಚಿಡುವಿಕೆ: “ಅವಹಿತ್ಸೆ 
ಆಕಾರಗುಪ್ತಿ ಶರೀರವನಡಗಿಸುಹ ? (ನಾಟಿರಾ. ಕಿ). 
[ಅಡಗಿಸು * -ಹ(« -ಪ)) 
ಅಡಗು, "ಅಡಂಗ್ಗು' ನೋ. 
ಅಡಗ್ಳು "ಅಡಂಗ್ಕು' ನೋ. 
ಅಡಗ್ಳು, ಅಡಂಗ್ಕು (ನಾ). ಮಾಂಸ; ಬಾಡು : “ಅಡಗು, ಬಿಕ್ಕು, 
ಬಾಡು -೩ ಮಾಂಸಂ” (ಕಶಸಾ. ೭-೧೨೩); “ಸುಟ್ಟಿಡಗು ಭೂತಿಯೆಂ | 45 
ಬುದು, ತಾಳಿಸಿದಡಗು ಭರೂಟಕಮೆಂಬುದು, ಅಟ್ಟಡಗು ಉಖ್ಯಮೆಂ 


40 


ಅಡಗುತಿನ್‌ 


ಬುದು  (ಹಲಾಯು. ೫೪-೧೬೮) ; ಬಿಸುನೆತ್ತರ್‌ ನೆಣನಡಗೆಲ್ವು ಸಮಸ್ತಂ 
ಸುರಿಯೆ (ಪಂಪಭಾ. ೮-೭೭); ಕಾಗೆಯಡಗು ಬೋನಂಬುಗದು ಎಂಬುದು 
ಲೋಕಪ್ರಸಿದ್ಧಂ (ಪಂಚತಂ. ೧೪೫-೯) ; ಅಡಗಿನ ಬಸನಿಗರ್ಗ್ಗಂ ಕಳ್ಳು 
ಡಿವವರ್ಗ್ಗಂ ವೃತ್ತಿಲೋಪಮೆಂಬೀ ನುಡಿಯಂ ಕಡೆಗಣ್ಣಣಿಸದೆ ಮೊದ 
ಲಿಂದಂ ಕಿಡಿಪುದದಂ (ಸೌಇಇ, 13-1, ೧೧೭-೩೭ ; 1055) ; ಉಂಬುದೆಲ್ಲ 
ಕಿಲ್ಬಿಸ, ತಿಂಬುದೆಲ್ಲ ಅಡಗು, ಕುಡಿವುದೆಲ್ಲ ಸುರೆ, ಹುಸಿಯೆಂಬುದೇ ಹೊಲೆ 
(ಮ ಹಾ ಸಾ. ೪೫-೧೩೧). ಔ ಕಾರಡಗು, ಬಿಕ್ಕಡಗು, ಬೆನ್ನಡಗು, 
ಮಾಸಲಡಗು ಹೋ. ಅಡಂಗ್ಕು : ನೀ ಪೊದೆದಿರ್ದಾ ನವಕಂಬಳವ 
ನಡಂಗೆನುತನೆ ಕರ್ಚಿ ತವಕದಿನಡರ್ದುದಾಗಸಕೆ (ಶ್ರೀಪಾಲ. ೭-೭೦); 
ಮಿಗಗಳನೊಕ್ಕಲಿಳ್ಳುವಂದದಿ ಕೊಂದು ಮಗುಳ್ಳವಜಡಂಗುಗಳ ತುಕ್ಕಡಿಸಿ 
[ಸಾಠಾಂ. ಅಡಂಗ ಕಡಿದಿಕ್ಕಿ] ( ಸಮ್ಯಕೌ. ೧೦-೨೬). 
ಅಡಗಡಗಾಗು - ಮಾಂಸದ ಮುದ್ದೆಯಾಗು; ಕೇವಲ ಮಾಂಸ 
ವಾಗು: ನಡುವುಡಿವ ನ್ನ ಮೇ ಆ ಬರಿಯೆಲ್ವುಡಿವನ್ನೆ ಗಮೊತ್ತಿ ಮೆಟ್ಟ 
ಮೆಯ್ಯಡಗಡಗಾಗೆ ಮುನ್ನು ರಮನಿರ್ಬಗಿಯಾಗಿರೆ ಪೋಟ್ಡು (ಗದಾ ಯು. 
೫-೪). [ಡೇ] 
ಅಡಗ್ಳು (ನಾ). ೧. ಸೇರಿಕೆ; ಜೋಡಣೆ; ಹೊಂದಾವಣೆ. (8). 
೨. ಸೊಗಸು; ಅಂದ (ಕಿ). [ಇ 1? ಅಡಂಗ್ಕು) 
ಅಡಗ್ಕು (ನಾ). ವಸ್ತುಗಳನ್ನು ಅಡವಿಟ್ಟುಕೊಂಡು ಸಾಲಕೊಡುವ 
ವೃತ್ತಿ (?): ಭೂಮಿಯನು ಹಿರಣ್ಯೋದಕೆ ಧಾರಾಪೂರ್ವಕವಾಗಿ 
ಯೆಜದುಕೊಟ್ಟ ಕಲ್ಲುಗನಾದವ ಆತನ ಅಳಿಯಂದಿರು ಬಟ್ಟಕಳದ ಅಡಗಿನ 
ಅಂಣಿಸೆಟ್ಟಿಯ ಮಕ್ಕಳು ಶಾಂತಂಣಸೆಟ್ಟಿ (ಕಇ. 7, ೪೧-೩೭; 14171). 
[~ ? ಅಡವು (ಆ ಅಡರ್ಪು)) 
ಅಡಗುಗಳ್ಳೆ (ನಾ). ಅಡ ವಿಟ್ಟ ಪದಾರ್ಥವನ್ನು ಹಿಂದಕ್ಕೆ ಕೊಡದೆ 
ದಕ್ಕುಹಾಕಿಕೊಳ್ಳುವವನು; ನ್ಯಾಸಾಪಹಾರಿ (?) : ಶ್ರೀ ಗುರು 
ಕುಖಹಳೊಟ್ಟು ಕುಣುಹಿನ ಬೆಂಬಳಿಯಲ್ಲಿ ಅಜಕಿ ಎಂದು ಹೇಳಲಿಕಾಗಿ 
ಆ ಉಭಯವ ಮಜದು ಬೇಜಕೊಂದಟ್‌ವಿನ ಮುಖದಲ್ಲಿ ಒಡಗೂಡಿಹೆ 
ನೆಂಬ ಅಡಗುಗಳ್ಳರ ನೋಡಾ'(ದಾಸೋಸಂ. ೧೪). [ಅಡಗ್ಯು* ಕಳ್ಳ] 
ಅಡಗುಚುಚ್ಚುಗ (ನಾ). “ಮಾಂಸವನ್ನು ಸುಡುವಾಗ ಉಪಯೋ 
ಗಿಸುವ ಹಿಡಿಕೆಯ ಮೊನಚಾದ ಸೆಳೆ, --ಚುಚ್ಚುಗ” (ಕಸ್ತೂರಿ). 
[ಅಡಗ್ಳು * ಚುಚ್ಚುಗ] 
ಅಡಗುಣ್‌ (ಕ್ರಿ). ಮಾಂಸವನ್ನು ತಿನ್ನು: ಪಿಶಾಚಾನಿನಹಮನಡಗುಣಿ 
ಮೆಂದು ನವವೇದಮಂ (ಪಾಕಾಂ. ಕಡಗುಣಿಸುತೆ] ಪೇಟ್ವಿರಲ್ಲಿ ರಕ್ಕಸ 
ಪಾರ್ವರ್‌ (ಗದಾಯು. ೪-೩೯). [ಅಡಗ್ಳು * ಉಣ್‌] 
ಅಡಗುಣಿಸು (ಕ್ರಿ). ಮಾಂಸವನ್ನು ತಿನ್ನಿಸು. "ಅಡಗುಣ್‌' 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಅಡಗ್ಳು * ಉಣ -- -ಇಸ್ಕು] 
ಅಡಗುತಿನ್‌, ಅಡಗುದಿನ್‌, ಅಡದಿನ್‌ (ಕ್ರಿ). ಮಾಂಸವನ್ನು 
ತಿನ್ನು: ಅಸುರರನಾಸುರಂ ಮಸಗಿ ಕೊಂದಡಗುತಿಂಬ ಬಳಾರಿ (ಸಮಪ. 
೯-೧೧೨); ಬಿಲ್ಲರ ನೆರವಿಯೊಕ್ಕಡೆಗುತಿಂದುದು ರಕುತಗುಡಿದುದು 
ಕೆಡೆದುದಾ ವಾಗುರೆಯೆಜಕಿಯನೊಂದಂಬಿನೇಜಕಿಂದ (ಸಾಳ್ವಭಾ. ೫-೩೪). 
ಅಡಗುದಿನ್‌ : “ಅಡಗುದಿಂಬವನಂ ಪೌಷ್ಠಳನೆಂಬುದು? (ಹಲಾಯು. 
೫೮-೧೯೬). ಅಡದಿನ್‌: ಸಿಡಿ ಏಡಿ ಕಟ್ಟು ಕಟ್ಟು .. . ಪೆಜವೆಣ್ಣೆ ಸೋಲ್ವ 
ಕಳ್ಳುಡಿವಡದಿಂಬ ನಂಬಿದರನೋವದೆ ಛಿದ್ರಿಪ ಕಳ್ವ ಕಳ್ಳರೊಳ್‌ ನುಡಿವಳಿ 
ಯಾದನೆಂದು ನವನಾರಕರಂ ಪರಿದೆಯ್ದೆ ನಾರಕರ್‌ (ಅಜಿಪು. ೧೧-೧೦); 
ಮರುಳ್ಗಳಡದಿಂಬುತ್ಸಾಹದೆ ಪಲ್ಲಂ ಮ ಸೆದುವು (ಜಗವಿ. ೭-೪೮); 
ಅಡದಿಂದರುಣಜಲಂಗುಡಿದೆಲುವಂ ಕಡಿದು ಮಿದುಳನುಂಡೊಣನರಮಂ 


ಅಡಗುದೇರಕಿ, ೧೨೮ 


ಸಾರ್ಡಡಿಸಿ ನೊಣೆದು ನೆಣನಂ... ಮುಕ್ಕುವ ಮರುಳೊಪ್ಪಿದುವು | 
(ಜಯಕಾ. ೭-೨೫) ; ಅಡದಿನ್ನದಜನ ಮಾಟ ನೆಲಸುವುವು | 
ಜೀನಿಗಳ್ಗಸುಗಳವಂ ಕಿಡಿಸಿಯಡದಿನ್ಟ ನರನಂ ಪಡಿದೆಜಕೆದೇಂ ಫೊಆಗೆ! 
ಫೋಗಲೀಗುಮೆ ನರಕಂ (ನೀತಿಮಂ. 11, ೨೧೫). [ಅಡಗು + ತಿನ್‌! 
ಅಡಗುದಟ್ಸ, (ಕ್ರಿ). ಮಾಂಸವನ್ನು ಚೂರು ಚೂರಾಗಿ ಕತ್ತರಿಸು: | 
ಎಮ್ಮಯ ಮಡದಿಗನ್ಯರು ಮುತ ಬಳಿಕಡಗುದಜಾವೆನೆನುತ್ತ : 
ಹೊಕ್ಕ ನು ಭೀಮನವಗಡಿಸಿ (ಕುವ್ಯಾಭೀ. ೫-೧೩); ಅಡಗುದಟ್‌ ದ: 
[ನಾತಾಂ. ದುಳಿದ]ನನೇಕ ಭೂಪರ ಗಡಣವನು (ಕುವ್ಯಾದ್ರೋ. ೧೧-೧೨), : 
[ಅಡುಗ್ಯು * ತಣ] 
ಅಡಗುದಣಕ್ಕಿ (ನಾ). ಮಾಂಸದ ಚೂರುಚೂರಾದ ಸ್ಥಿತಿ. 


| 
| 
5 | 


110] 
ಅಡಗುಡಕಯಾಗು ಎ ಚೂರು ಚೂರಾಗು ; ತುಂಡುತುಂಡಾಗಿ 
ಬೀಳು: ಅಡಗುದಆೀಯಾಯ್ತ ಖಳಬಲದುಗ್ಗಡದ ವೀರರು(ಕುವ್ಯಾದ್ರೋ. ! 
ಅಡಗುದಲಿಯಾಯ್ತಶ್ವಚಯ ಸಾವಿರದ ಮೂನೂಲು ; 
(ಕುವ್ಯಾಶ. ೩-೧೭). [ಆ ಅಡಗುದಲ್ನ,] 
ಅಡಗುದಾಣ (ನಾ). ಅವಿತುಕೊಳ್ಳುವ ಸ್ಥಳ; "ಮರೆಯಾಗಿರುವ; 1s! 
ಜಾಗ: ನಿನ್ನಡಗುದಾಣದಿಂ ನೀಂ ಫೊರಮಸುನತೊಲ್‌ (ಶ್ರ (ರಾವಣ. | 
೬೯೩-೪೨೭). [ಅಡಗ್ಗು (ಆ ಆಡಂಗ್ಗು) * ತಾಣ,] : 
ಅಡಗುದಿನ್‌ "ಅಡಗುತಿನ್‌' ನೋ. 
ಅಡಗುದುಳಿ (ಕ್ರಿ). ಮಾಂಸವಾಗುವಂತೆ ತುಳಿ; ಧ್ವಂಸಮಾಡು:! 
ಅಡಗುದುಳಿದರು ಮೋಹರವನೊಗ್ಗೊಡೆದು ಚೂಣಿಯ ಗೋಣ ಬನದಲ್ಲಿ; 20 | 
ಖಡುಗ ನರ್ತಿಸಲು (ಕುವ್ಯಾಭೀ. ೪-೬೧). i 
[ಅಡಗ್ಮು * ತುಳಿ (ಆ ತುಟ್‌,)] i | 
ಅಡಗುಮೆಟ್ಟು (ಕ್ರಿ). ಅಡಗುವಂತೆ ತುಳಿ; ದಮನಮಾಡು; ಅಡಗಿಸಿ; | 
ವಶಮಾಡಿಕೊ: ದುಷ್ಟರಾದವರನ್ನು ಅಡಗುಮೆಟ್ಟುತಾ ರಾಜ್ಯದ ಆಡಳಿತ | | 
ನನ್ನು ಬಿಗಿಯಾಗಿ ನೋಡಿಕೊಳ್ಳುತಾ (ಸಾಳಿಗಾ. ೧೧); «ಈ ಸಾವ್ಯಾ ರ|25 
ಸಂಕನ್ನ ಹೇಗೆ ಅಡಗುಮೆಟ್ಟಬೇಕು. . . (ಬೆಳುವು. ೧೦೩) ; ಮನಸ್ಸನ್ನು | 
ನಾವು ಅಡಗುಮೆಟ್ಟುತಾ ಮೆಟ್ಟುತಾ ಅಭ್ಯಾಸವಾದರೆ, ಹಾಗೆಯೇ ಆ ಕರ್ಮ i 
ಫಲವು ಹೋಗಿಬಿಡುತ್ತೆ (ಮಾಮರಾ. ೧೦೯). 
[ ಅಡಗು, (ಆ ಅಡಂಗ್ಳು) * ಮೆಟ್ಟು,] 
ಅಡಗುಶೇ[ಸೇ]ಳ (ನಾ). (ಶರೀರಕ್ಕೆ) ಮಾಂಸವನ್ನು ಒತ್ತಿ [30 ; 
ಕೊಡುವ ಕಾವು; ಮಾಂಸದ ಶಾಖ: ದಾನಿಯಾದೊಡೆ ಪೇಳೆ ) ಸೊಂದನೆ 
ಮಾನವನ ಬರಿಯಡಗುಶೇ£ಸೇ]ಕದಿ ಬೇನೆ ಮಾಣುವುದಲ್ಲದಿರೆ ತಾಂ ಸಾವೆ | | 
(ಸಾಳ್ವಭಾ. ೭-೫೪). [ಅಡಗ್ಮು *'ಸೇಕ] 
ಅಡಗೂಟ (ನಾ). ಮಾಂಸದ ಊಟ: ಅರಸುತ್ತಂಚೆಯ ಬೇಟಿಯಾಡಿ | 
ಮೊಲನಂ ತಂದಂದದಿಂ ಗಿಣ್ಣಿನೊಳ್‌ ಬೆರಸುತ್ತ ಟ್ವ್ರಡಗೂಟಿಮಂ ಬೆಳಗಿ 35. 
ದರ್‌ ತಮ್ಮೊಂದಿದಭ್ಕಾ ಸದಿಂ (ಮೈ ಸೂಮೆ. ೬-೬೬). "[ಅಡಗ್ಯು + ಊಟ] | 
ಅಡಗೆಡಹು "ಅಡ ಂಗೆಡಪು? ನೋ. 
ಅಡಗೆಡೆ "ಅಡ್ಡ ಂಗೆಡೆ? ನೋ. 
ಅಡಗೆ (ನಾ). ಹೊಟ್ಟಿಯಲ್ಲಾಗಲಿ, ಗರ್ಭದಲ್ಲಾಗಲಿ, ಗಾಳಿ ತುಂಬಿ! 
ತ NS ಒಂದು ರೋಗ (9). [) [al 
ಅಡಗೊಚ್ಚು (ಕ್ರಿ). ಅಡ್ಡಲಾಗಿ ಕತ್ತರಿಸು: ಎಚ್ಚ ಶರವನು ಗದೆಯ | | 
ಲಣೆದಡಗೊಚ್ಚಿ : ಪೊಳ್ಳನು [ಪಾಠಾಂ. ದಿಡುಗಿಚ್ಚು ಹೊಕ್ಕಂದದಲಿ] ರಥ | | 
ನನು ಬಿಚ್ಚಿ ಬಿಸುಟಿನು (ಕುವ್ಯಾದ್ರೋ. ೨-೬೬). [ಆ ಅಡ್ಡ ಕೊಚ್ಚು] |. 
ಅಡಗೋಂಟೆ (ನಾ). ಅಡ್ಡ ಲಾಗಿ ಸುತ್ತುಗಟ್ಟಿರುವ ಕೋಟಿ: ಚಿತ್ತ ಚ; 
ನಡಗೋಂಟಿಯಂತೆ ಪಲ್ಲಕ್ಕಿ ಯ ಸುತ್ತಲೆಯ್ದಿ ಸೆಳದಿಯರು (ನೋಡತ. [45 
[ಆ ಅಡ್ಡ * ” ಕೋಂಟಿ) | 


೧೦-೨೨); 


| 
| 
] 
| 
| 
| 
I 
l 


೨೪-೨೭). 


| ಅಡಜಂಬರ (ನಾ). ಅಡ್ಡಕೆಲಸ; ಜೇಕೊಂದು ಕೆಲಸ : 


| ಅಡಥಳಾ (ನಾ). (ಉಕ) ಅಡ್ಡಿ; ತಡೆ; 


ಅಡನಾಡಿ 


ಅಡಗೋಡೆ "ಅಡ್ಡಗೋಡೆ ನೋ. 


: ಅಡಗೌತಣ (ನಾ). ಮಾಂಸದ ಔತಣ: ಊಳ್ತ ನರಿನಾಯ್ಗಳ್ಳೆ 


ನಿಮ್ಮಾ ಶರೀರದಡಗೌತಣಮನುಸುರಬಂದವನಲ್ಲದಾನೂಳ್ವನಲ್ಲ ( ಚೆಬಪು. 
೩೧-೨೨). [ಅಡಗ್ಕು + ಔತಣ (ಆ ಅವುತಣ)) 

ಅಡಚಣೆ (ನಾ). ಅಡ್ಡಿ; ತೊಂದರೆ; ಹರಕತ್ತು: ಪುನರ್ಜನ್ಮವನ್ನು 
ಒಪ್ಪದಿರಲು ಇರುವ ದೊಡ್ಡ ಅಡಚಣೆಯಂದರೆ ಸ್ಮೃತಿ (ಜ್ಞಾಪಕ) ಇಲ್ಲ 
ದಿರುವಿಕೆ (ಜೀವಾ ತ್ಮ. ೧೮೬) ; ಹಣದ ಅಡಚಣೆಬಂದಾಗ ಮಾಸ್ತರು 
ಸಂಪೂರ್ಣ ಪಶುವಿನಂತೆ ನರ್ತಿಸುತ್ತಾರೆ (ಕಾನೇರಿ. ೧೬೯); ತಕ್ಕಸ್ಟು 
ಜನವಿಲ್ಲದ್ದರಿಂದ ಕೆಲಸಕ್ಕೆ ತುಂಬ ಅಡಚಣೆಯಾಗಿದೆ (ರೂಢಿ): 

[+ ? ಮರಾ. ಅಡಚಣ್‌ ; ಹಿಂ. ಆಡ್‌ ಚನ್‌'] 


' ಅಡಚ್ಕು "ಅಡರ್ಚು' ನೋ. 
: ಅಡೆಚ್ಚು (ಕ್ರಿ). ಹೊಡೆ; ಬಡಿ; ಚಚ್ಚು; ಜಜ್ಜು (ಕ). 


(4-1? ತೆಲು. ಅಡಚು, ಅಡುಚು] 

ಇವು 
ಯಾವತ್ತು ಇಂಗೇ ಕಾನತ್ತೆ - ಎಲ್ಲಿಗಾರ ನಾವು ಹೊಂಟುನಿಂತಾಗ ಅಡ 
ಜಂಬರ'ಎಂದು ಸಿಡುಕಿದಳು (ಸರ್ವಮಂ. ೪೨). (ಆ ಅಡ್ಡ, * ಜಂಬರ] 

ಅಡಜಾತಿ "ಅಡ್ಡ ಜಾತಿ” ನೋ. 

' ಅಡಣಿಗೆ "ಅಡ್ಡಣಿಗೆ' ನೋ. 

; ಅಡತಟ್ಟಿ (ನಾ). ತಾಂಬೂಲ ಮೊದಲಾದವನ್ನು ಕೊಡುವುದಕ್ಕೆ 
ಉಪಯೋಗಿಸುವ ತಟ್ಟೆ (ಸ್ಕಾಂಡರ್‌). [ಆ ಅಡ್ಡೈ* ತಟ್ಟಿ] 

| ಅಡತಡೆ (ನಾ). ಅಡ್ಡಿ; ಪ್ರತಿಬಂಧಕ: ಪ್ರಗತಿಶೀಲ ಶಕ್ತಿ ಗಳಿಗೆ ಈ ಬಂಡ 
ವಲುವಾದ ಸಾಮ್ರಾಜ್ಯವಾದ ತತ್ತ್ವಗಳೇಪ್ರ ಫ್‌ ಬಲ ಅಡತಡೆ (ಎಆಗ್ನೇ. ೧೦). 

[« ಅಡ್ಡ '* ತಡೆ] 
ಅಡತರ "ಅಡ್ಡತರ' ನೋ. 


' ಆಡತಾಳ " "ಅಟ್ಟಿ ತಾಳ? ನೋ. 


ಅಡತಾಳೆ (ನಾ. ನಂಬಿಕೆಗೆ ಅನರ್ಹವಾಗಿರುನಿಕೆ (4). 
[4 ? ಮರಾ. ಅಡತಾಳಾ] 
ಅಡತಿ (ನಾ). ೧. ದಳ್ಳಾಳಿ; “ತರಗು” ವ್ಯಾಪಾರಿ: ಕೋಟಿಗಟ್ಟಲೆ 
ರೂಪಾಯಿಗಳ ವ್ಯಾಪಾರವನ್ನು ಸಾಗಿಸುವ ಗುಜರಾತಿ ಅಡತಿಯು ಕೂಡ್ರುವ 
ಬಂಕವು ಸಹ ಒಂದು ಅಂಗಡಿಯೇ! (ತಕ್ಕಡಿ. ೧೫). ೨, ಇ ಅಡತಿ 
ಅಂಗಡಿ: ಮನೆಯಲ್ಲಿ ಧಡೆ, ಒಂದೂನರೀ ಧಡೆ ಬಂಗಾರ ಇದೆ. ಅಡತಿ 
ಯಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಶಿಲ್ಕು ಇದೆ (ದೀಪಹ. ೬). 
[ 5-1? ಮರಾ. ಅಡತ್ಯಾ, ಆಡತ್‌, / ತಮಿ. ಅಡತ್ತಿ; ತೆಲು. ಅಡಿತಿ] 
ಅಡತಿಅಂಗಡಿ (ನಾ). ದಳ್ಳಾಳಿಯ ಅಂಗಡಿ. ವಟ್ಟ ವ್ಯವಹಾರದ 
ಅಂಗಡಿ: ಈ ಅಜ್ಞಾನ ಮತ್ತು ಭಯದ ಮೂಲಕ ಪೇಟಿಯ ವೃನಹಾ 
ರವು ಆಡತಿಅಂಗಡಿ ಇಲ್ಲವೆ "ಪೇಡಿ'ಗಳ ಮುಖಾಂತರವಾಗಿ ಇದೂವರೆಗೆ 
ನಡೆದಿರುವದು (ಬ್ಯಾಂಕಕ್ಕೆ. ೧). [ಅಡತಿ -- ಅಂಗಡಿ (ಆ ಅಂಗಾಡಿ)] 
ಪ್ರತಿಬಂಧಕ; ಅಡಚಣೆ: 
ಸರಕಾರೀ ಕೆಲಸಕ್ಕೆ ನೀವು ಅಡಥಳಾ ಮಾಡಲಿಕ್ಕೆ ಹತ್ತೀರಿ ನೋಡಿ 
ಮಾಸ್ತರೇ ಬಾ" ೧೪೯). [-ಮರಾ.] 
ಅಡದಲಿಕಿ (ನಾ). (ಉಕ) ಆಳು; ಜವಾನ (ಮುಂಬಯಿ. ೫-೨೮೪, ಕಿ). 
[+ ಮರಾ, ಅಡದಲ್‌, ಆಡದಲೀ; ಇಂ. orderly] 
ಅಡದಿಗೆ "ಅಣದಿಗೆ' ನೋ. 


| | ಅಡದಿನ್‌ "ಅಡಗುತಿನ್‌' ನೋ. 


'ಅಡನೋಜು "ಅಡ್ಡದೋಜು' ನೋ. 


| ಅಡನಾಡಿ, ಅಡ್ಡಾಡಿ (ನಾ). ವಕ್ಷ ಕ್ರಸ್ಟಭಾವದವನು; ಒರಟ ; 


ಅಡನಿಕೊಡ್ಡು ೧೨೯ 


5 


ಅಯೋಗ್ಯ: ಅತ್ತೆಯೆಂಬೋಳು ಬಲು ಖೋಡಿ ಎನ್ನೊತ್ತಿ ಆಳುವ ಪುರುಷ 
ಹೇಡಿ ಮತ್ತೆ ಮಾವ ಅಡೆನಾಡಿ (ಪುರ 0 ದ. ೪-೧೬-೩) ; ಇಂಥ ವರ್ತನೆ 
ಯಿಂದ ಹುಡುಗರು ಅಡನಾಡಿಗಳಾಗುತ್ತಾರೆ (ಸವನ. ೯೨). ಅಡ್ಡಾಡಿ 
"ಯಾಕೋ ಅಡ್ನಾಡಿ ನಾ ಯಾರಂತ ತಿಳಿದೀ? ಹೋಗಿಲ್ಲಿಂದ ಎದ್ದು! ? 
(ಅನ್ನ.೨೦೨); ಎಲೆಲೆ ! ಅಡ್ಡಾಡಿಯೆ ! ನಿನಗೇನು ಧಾಡಿಯೆ. (ಚೆಲುನಿ.೫೩). | 
[ಆ ? ಅಡ್ಡಂ* ಅಡ್ಕು + -ಇ್ಯ. / ತುಳು. ಅಡ್ಡಾಡಿ] 
ಅಡಸಿಕೊಡ್ಡು (ನಾ). ಗುರಾಣಿಯ ಹಾಗೆ ಏಟು ತಡೆಯಲು ಉಪ | 
ಯೋಗಿಸುನ ಕೊರಡು (?) : ಹತ್ತಿದೊಡಲು ಹಂಕಣಿದಲೆ ಕೈಯಲಿ | 
ಎತ್ತಿದ ಆಡನಿಕೊಡ್ಡು ಗಳು... ಸಾರುವ ಮರುಳುಗಳು (ಹರಿಸಾಂ. 
೩-೪೭). [ಅಡನ್ಸಿ (ಆ ಅಡ್ಡಣ) * ಕೊಡ್ಡು (ಆ ಕೊರಡು?)] 
ಅಡನಿಬ್ಬಣಿಗ (ನಾ). (ಉಕ) ೧. ಮದುವೆಯ ಮೆರವಣಿಗೆಯಲ್ಲಿ 
(ಮದುವಣಿಗನ ತಂಡದವರ ಪ್ರಯಾಣ ಕಾಲದಲ್ಲಿ) ನಡುಷೆ 
ಬಂದು ಸೇರಿಕೊಳ್ಳು ವವನು. ೨. ಹತ ರದ ಸಂಬಂಧವಿಲ್ಲದವನು : 
ಭಿಕ್ಷೆಯೇ ನಮ್ಮ ಪನಿಯ ರೂಢಿಯೆಂದು ಹೇಳುವ ಅಡನಿಬ್ಬಣಿ | 
ಗೆರು ಕೆಲವರು ಗೆ ಒಂದು ಮೊಲಕ್ಕೆ ಒಂಬತ್ತು ನಾಯಿಗಳು ಬೆನ್ನಟ್ಟಿ |15 
ದಂತೆ ನಮ್ಮ ಕುತ್ತಿಗೆ ಹಿಚುಕುತ್ತಿರುವರು (ಕಾಳರಾ. ೮೪). 
[ಅಡ್ಕ (ಆ ಅಡ್ಡ) * ನಿಬ್ಬಣಿಗ] 
ಅಡನುಡಿ "ಅಡ್ಡನುಡಿ' ನೋ. 
ಅಡಪ "ಅಡೆಪ' ನೋ. 
ಅಡಪಂಬಿಡಿ, ಹಡಪಂಬಿಡಿ (ಕ್ರಿ). ಅಡಪವನ್ನು (ಇ ಎಲೆಯಡಕೆಯ 
ಸಂಚಿಯನ್ನು) ಹಿಡಿದುಕೊ: ಅಿಜಿತತೀರ್ಥಕರ್ತುಗಿ ಕುಂಚಂಬಿಡಿದಿರ್ಪ | 
ಕೆಲದೊಳಡಪಂಬಿಡಿದಿರ್ಪ ಸುರೇಂದ್ರನಾಯಕರ್‌ ಸೊಗಯಿಸಿದ ರ್‌! 
(ಅಜಿಪು. ೫-೭೪). ಹಡಪಂಬಿಡಿ : ಅ ಸುಂಯಲ್ಬು ಗಮಳಾಕಿ ಪ್ರಮಾ 
ವಿಶೇಷಮದಾವುಡೆಂದು ಹಡಪಂಬಿಡಿದನಾ ವಿಶ್ವಪತಿ (ಕೊಟ್ಟೂಬ. ೩-೭೭). 
[ಅಡಪ (ಆ ಅಡೆಪ) * ಪಿಡ್ಮಿ] 
ಅಡಪಗಿತ್ತಿ (ನಾ). ಅಡ ಪವಳಿತಿ: ಮೃಗಶಾಬನೇತ್ರೆಗಾನಡಪಗಿತ್ತಿ 
ಟಕ ಮಡಿಸಿ ಕುಡುತ್ತೆಂ ಮೊಗದೊಳ್‌ ಮುಳಿಸೊಗೆಯಲ್‌: 
(ದಶಕು. ೪-೧೧೦). [ಅಡಪ ( ಅಡೆಪ) + -ಗಿತ್ತಿ] 
ಅಡಪಟಲೆಹಾಕು (ಕ್ರಿ). (?) : ಉಭಯ ಮಾರ್ಗದ ಮೂಡಲು allt 
ಗಲು ಸ್ತಳ ವಳನಾಡು ಮುಂತಾದ ಅಡಪಟಿಲೆಹಾ* ಹೇರುವ. ಮಹಾನಾಡ 50 | 
ಸಿಟಿ ಸಮಸ್ತರು (ಎಕ. 11೭1, ಸಾಗರ. ೧೨೩-೧೫ ; 1607). 
[ಅಡಪಸಟಲೈ * ಹಾಕು (ಆ ಪಾಯ್ಕು,)] 
ಅಡಪವಳೆ, ಅಡಪವಳ್ಳ, ಹಡಪವಳ (ನಾ). ೧. (ತನ್ನ ಒಡೆಯನ) § 
ಎಲೆಯಡಕೆಯ ಸಂಚಿಯನ್ನು ಹಿಡಿಯುವವನು :: “ಅಡಪವಳಂ 
ಹಡಪವಿಡಿವನಕ್ಕು 0೫ (ಕನಿಕಂ, hE 4 ಹಡಪವಳನೆಂದು ಹಡಪಿಗಂ” [a5] 
(ಕಶಸಾ. WE ಅಡಪನಳಂ ಪಡೆವಳ್ಳಂ. ಮಡಿವಳ್ಳಂ ಸೆಜ್ಜಿವಳ್ಳ | 
ನಜ್ಜಂ ಬೆಜ್ಜಂ (ಕಾವ್ಯಾವ. ೩೨೬); ಸಟಿವನೆಯ್ದಿ ದನಶ್ರು ಲೇಖನೆಂಬಡಸ | |] 
ವಳಂ (ಕುಸುಮಾ. ೧೨-೯) ; ಅಡಪವಳಚ್ಚು ಭಾಯ್‌ ಕೇರಿಗಳಿಜಿನಿಡ | | 
| 
| 
| 
| 


| 
| 
110 
| 


| 


20 


25 


ಜೊಪ್ಟಿದುವಲ್ಲಿ (ಶ್ರೀಪಾಲ. ೧-೭೫) ; ನಡೆವಣಿಗ ಘೋಳಾಯ್ಲ ಸೂಳಾ 
ಯ್ತಡಪವಳ ಬಳೆಗಾಜ ಕಮ್ಮಜ ನುಡಿಗ ಕುಂಬ ಕಂಚುಗಾಜರ ಕೇರಿ,40 
ಮೆಜದಿಹವು (ಸಾಳ್ವಭಾ. ೨-೮). ೨. ಕ್ಲೌರಿಕ; ನಾಪಿತ (ಚತು. | 
೨-೧೧೬. ಕ). ಅಡಪವಳ್ಳೆ: ೧ *ಧಿಡಸನಳಂ, ಅಡಪವಳ್ಳಂ ; | 
ಮಡಿವಳಂ, ಮಡಿವಳ್ಳಂ (ಭಾಷಾಭೂ. ೧೭೦ ಉದಾ); ಅಡಪನಳ್ಳ ೦ 
ನೀಡಿದಾರ್ದ್ರಪೂಗೀಫಲಂಗಳುಮಂ (ಸುಕುಮಾ. ೧೧-೩೨ ವ); ಗಡಿಯ 
ಮನ್ನೆಯರ ನಾಯಕರ ಆಅಡಪವಳ್ಳರ ಪಡಿಯಜಡಂಗಾಯ್ತುರ (ಕುರಾಸಾಂ. |45 
ಬಾಗದ ಹಡಸನಳೆ; ೧, ಪಸಾಯಿತಂ ಸೇನಾಧಿಪತಿ ಮನೆವೆರ್ಗ್ಗಡೆ | 


ಅಡಪ್ರು 


ಹಡಪವಳ ದಣ್ಣನಾಯಕಂ ಬರ್ಮ್ಯದೇವಯ್ಯಂಗಳ್‌ (ಸೌಇಇ. 1x-, 

1135) ; ಸಾಮನ್ತ ಕಾಮದೇವಸ್ಯ ಹಡಪವಳೇನ (ಎಇ. 1, 
೨೧೦-೧೮; 1143) ; ಹಡಪವಳನ ಹಡಪದೊಳಿರ್ದಡಕೆಗಳಂ ಮಾಡಿಯಾಡ 
ಸಿಕ್ಕೆಗಳಂ ಮತ್ತೆಡೆಯುಡುಗದೆಲೆಗಳಂ ಮೆಳ್ತಡಲೆಕ್ಳೆಯ ನೀಳ್ಬಿನೆಲೆಗಳಾ 
ಗಲ್‌ (ಪುಣ್ಯಾಸ್ರ. ೮-೩೬). [ಅಡಪ (ಆ ಆಡೆಪ) + -ವಳ] 

ಅಡಪವಳಿತಿ, ಅಡಪವಳ್ಲಿ (ನಾ). (ತನ್ನ ಒಡತಿಯ ಅಥವಾ ಒಡೆ 
ಯನ) ಎಲೆಯಡಕೆಯ ಸಂಚಿಯನ್ನು ಹಿಡಿಯುವವಳು : ವಸುಧಾ 
ಧೀಶನ ಪರಮಪ್ರಸಾದಭಾಗಿನಿಯನಡಪವಳಿತಿಯನವಧಾರಿಸು (ಕಾದಂಉ. 
೨೩೮). ಅಡಪನಲ್ಲಿ : ಚಾಪಳೆಯಪ್ಪಡಪನಲ್ನಿ ನುಡಿದ ನುಡಿಗೆ ಪೊಡ 
ವೀಶಂ ಮೆಚ್ಚುತ್ತುಂ (ಶಾಂತೀಶ್ವ. ೧೦೯೫ ವ); ಕೆಲದಡಪವಳ್ಲಿಯಂ 
ನೋಡಲ್‌  (ಪುಸ್ಪಪು. ೩-೧೦೫). [[ಅಡಪವಳ * -ಇತ್ಮಿ) 

ಅಡಪವಳ್ತಿ "ಅಡಪವಳಿತಿ? ನೋ. 

ಅಡಪವಳ್ಳೆ "ಅಡಸವಳ' ನೋ. 

ಅಡಪಾಳಿ (ನಾ). - ಅಡಸಿಗೆ (ಸ್ಕಾಂಡರ್‌). 

[ಅಡಪ (ಆ ಅಡೆಪ) + -ಆಳ್ಕಿ) 

ಅಡಪಿಗ, ಹಡಪಿಗ (ನಾ). - ಅಡಪವಳ ೧. ನಿಯೋಗಕ್ಕೆ - ಅಡಪಿಗಂ, 
ಚಾಮರಿಗಂ (ಶನುದ.೧೯೭ ಪ್ರಯೋ). ಹಡಫಿಗೆ: ಮಾಜುವೊಡೆ ಕೊಂಡು 
ಹೊಂಗುಡುವೆನಾನೆಂದು ತನ್ನ ಹಡಪಿಗನಿಂದ ಕೆ 6ಳಿಸಿದನು (ಹಚಕಾ. 
೧೧-೧೭) ; ಒಜಲಿ ಕೆಡೆದರು ಹಡಪಿಗರು ಸೀಗುರಿಯವರು ಸತ್ತಿಗೆಯವರು 
(ಕುವ ಭೀ. ೧೦-೧೨); ನಾರದಂ ತನ್ನ ಹಡಪಿಗೆನಾಗಿ ನಂದೀಶನೊಡವರೆಲು 
(ರಾಘಚ. ೭-೧೨). [ಅಡಪ (೮ 'ಡೆಪ) + -an] 

ಅಡಪಿಡು (ಕ್ರಿ). ಆಧಾರವಾಗಿ ಕೊಡು ; ಅಡವಿಡು ; ಒತ್ತೆಯಿಡು: 
ಅಡಸಿಟ್ಟ ಸೀರೆಯನುಟ್ಟುಕೊಂಡಾಗ ಬರಲು (ಚೆಬಪು. ೬೨-೬೫); ಹಣ 
ನಿದ್ದ ನನ ಬಳಿಯಲ್ಲಿ ಅಡಪಿಟ್ಟು ಅಕ್ಕರೆಯಂ ತೀರಿಸಿಕೊಳ್ಳಬಹುದು 
(ಸ್ಕಾಂಡರ್‌). [ಅಡಪ್ಪು (ಆ ಅಡರ್ಪೃ) + ಇಡು] 

ಅಡಪ "ಅಡರ್ಪುು' ನೋ. 


೨೩೨-೧೦ , 


ಅಡಪ್ರು (ನಾ). ೧. ದೇವಸ್ಥಾನದ ಒಂದು ಊಳಿಗ: ಗೋವಿಂದರಾಜ 


ದೇವರ ನೈವೇದ್ಯ ಪ್ರಸಾದವನೂ ತಿರುಪತಿಯವರಿಗೆ ಕಾಣಿಪರಾಗಿ ನಾಲ್ಕು 
ಹರಿವಾಣಊ . , . ಮಿಕ್ಕ ಹರಿವಾಣಗಳನೂ ತಿರುಮಲೆಯ ಸಂಧಿಯ 
ಅಡಪಿನ ವಿಳುಕಾಡಿನಲೂ ಹಂಚಿಕೊಂಬುದು (ಸೌಇಇ. IX-i, ೪೬೨-೨; 
1467); ಡೋಲು ನಾಗಸರ ಕೊಂಬಿನವ ಜನ ೬ ತೆ ಗ ೩೬ ಅಡಸಿನ ಮುಲ 
ತ್ತಿಯ ಜನ ೨ಕ್ಕೆ ಅಕ್ಕಿ ಮುಡಿ ೧೬ (ಇಆ. ೪, ೨೨೨೨; ; 1587). ೨. ದೇವ 
ಸ್ಥಾ ನಕ್ಕೆ ಸಂಬಂಧಿಸಿದ ಒಂದು ಊಳಿಗದನನು : ಉತ್ತನೂರ 
ನುಡವಳದ ಗಉರಿದೇವಿಯ ಸ್ಕಾ ನಿಕ ಕೂರಣಳೊಳ ಅಡಪುಗಳೂ 
ನಗರತ್ತರೂ ಮಂಗರಸಗೆ ಕೊಟ್ಟಿ ಕೆಜಿಯ ಕಟ್ಟುಗೊಡಗಿಯ ಮಾನ್ಯದ 
ಗದ್ದೆಯ ಶಾಸನ (ಎಕ. ೫, ಮುಳಬಾ. ೧೩೧-೩ ; 10. 

[(*-ತೆಲು. ಅಡಪು - ತೋರಿಸುವುದು. ಔ£ ಶಾಸನಗಳಲ್ಲಿ ಮಾತ್ರ 
ಇದರ ಪ್ರಯೋಗವು ಕಾಣಬರುತ್ತದೆ] 


ಅಡಪ, ಡವ, ಅಡಹ್ಯು (ನಾ). [ನಾಟ್ಯ] ಒಂದು ಭಂಗ್ರಿ 


—ಿಲವು: ಬಾಯೊಳ್‌ ಗಾನಮಂ ಕೈಯೊಳಭಿನಯಮಂ ದೃಷ್ಟ್ರಿಯೊಳ್‌ 
ರಸಮಂ ಪದತಳದೊಳ್‌ ತಾಳಮ ಂ ಬೀಸರಂಬೋಗಲೀಯದೆ ಸೆಜಕಿ 
ವಿಡಿದು ರೂಪು ನೇರು ಲಾಗು ಲವಣಿಯಡಪು ತಿರುಪು ಕೈಮಜಕಿ ಕಳಾಸ 
ಕೂಟಮಾನಂಗಳಂ ಸಂಗಳಿಸಿ... ಚತುರ್ವಿಧ ನರ್ತನಮಂ ಚತುರಜನ 
ಮೆಚ್ಚುನಂತೆ ತೋರ್ಪ ನರ್ತಕಿಯರಿಂ (ರಾಜಕೇ. ೫-೧೯ ವ). ಅಡವ: 
ಮತ್ತಮೊರ್ವ ನರ್ತಕಿ ನೃತ್ಯಕ್ಕೆ ತಕ್ಕ ನೇಪಥ್ಯಮಂ ಧರಿಸಿ ಲವಣೆ ಲಾಗು 
ಮುರುಹು ಗುಂಡಲ ಛಾಗನುಛಾಗು ಬೀಸುಗಾಲು ದೊಸಿ.... ಮೊದ 


ಅಡಪ್ರು ೧೩೦ ಅಡರ್‌ 


ಲಾದನಗಡದಡವುಗಳನಳವಡಿಸಿ.. . ತರಹರ ನಿಸ್ಸರಣೆ . ಇಸ ಮೊದಲಾದ | ಖಾಸಗಿಯಾಗಿ ಪರಭಾರೆಮಾಡುವುದೂ ... ಅಸಿದ್ಧವಾಗಿರತಕ್ಕೆದ್ದು 
ಅಂದವುಳ್ಳ ಡವುಗಳಂ [ಪಾಠಾಂ. ವುಳ್ಳ ಡಾವುಗಳಿಂ] (ವಿರೂಸಾ. ೮೭ ವ); (ಗ್ರಾಮಾಕ. ೩೭); ಅಲ್ಪ ಕಾಲಾವಧಿಯ ಅಡಮಾನಗಳ ಮೇಲೆ ಸಾಲ 
ಮುಡಿಯ ಮುಂಗಾರ ಮೇಘದೆ ಸೋಗೆನವಿಲಾಟದಡವ ತೋಜೀದರಂಗ ಕೊಡುವುದಕ್ಕುಪಕ್ರಮಿಸಿದರು (ಭಾಗ್ಯಶಿ. ೨೮). 
ನೆಯರು (ಕಂನವಿ. ೮-೬೫). ಅಡಹ್ಮು : ನೇರು ಬಿತ್ತರ... ಎನಿಪ್ಪಡಹು ಅಡಮಾನದ ಬ್ಯಾಂಕು - ಜಮಾನು ಮೊದಲಾದವುಗಳ ಆಧಾ 
ಗಳನು... ಆಡಿದಳ್‌ (ರೇನಣ. ೩೨-೪೮). [ಆ? ಆಡರ್‌ + -ಪು] | 5) ರದ ಮೇಲೆ ಸಾಲವನ್ನು ಕೊಡುವ ಬ್ಯಾಂಕು. 

ಅಡಪ್ರು (ನಾ). ಒಂದು ಬಗೆಯ ಕಜ್ಜಿ; ತೆವಳೆ; ನಾಯಿಕಜ್ಜಿ : [+ ? ತಮಿ. ಅಡೈಮಾನವರ್‌; ಮಲ. ಅಡಮಾನಮ್‌ ; ತೆಲು. 


ಮುಪ್ಪಾದರೆ ನಾಯಿಗಳಿಗೆ ಅಡಪು ಹತ್ತುತ್ತದೆ (ಮುಂಬಯಿ. ೫-೨೯ ಕಿ); | ಅಡಮಾನಮು] 

ಪಾನಟಗೆಗಳ ಮೇಲೆ ಅಡಪುಹತ್ತಿದ ನಾಯಿಯೊಂದು ತೂಕಡಿಸುತ್ತ ಮಲ | ಅಡಮಾನದಳ್ಳಾಳಿ (ನಾ). ಒತ್ತೆಯನ್ನು ಇಟ್ಟುಕೊಂಡು ಸಾಲ 

ಗಿತ್ತು (ಗ್ರಾಮಾಯ. ೫೯೪). ([?) ಕೊಡುವವನು. [ಅಡಮಾನ + ದಳ್ಳಾಳಿ] 
ಅಡಪ್ಪು (ಕ್ರಿ). (ಕರಾ) ಗಿಡಿ; ತುರುಕು. (-- ತುಳು. ಅಡೆಪ್ಪು] |10, ಅಡಮಾನಪತ್ರ (ನಾ). ಅಡವು ಇಟ್ಟಿದ್ದಕ್ಕೆ ದಾಖಲೆಯಾಗಿ ಬರೆದು 
ಅಡಬಡಿಸು "ಅಡವಡಿಸು' ನೋ. ಕೊಡುವ ಪತ್ರ: ಸ್ಟಾಕುಗಳು, ಬಾಂಡುಗಳು, ಸಾಲ, ಅಡಮಾನಸತ್ರ 
ಅಡಬಡೆ (ನಾ). ಸಂಭ್ರಮ. “ಅಡಬಡೆಬಡಿಸು' ಪರಾ. [2] ಗಳು, ಜಾಮಾನುಸತ್ರಗಳು - ಇಲ್ಲಿ ಒಂದು ಹಣದ ಜಗತ್ತೇ ಇತ್ತು 
ಅಡಬಡೆಬಡಿಸು (ಕ್ರಿ). ಸಂಭ್ರಮಗೊಳಿಸು : ಬೆಡಗಿಯ ಕಂಡಾಗ (ಎಳೆಕ. ೬೬). [ಅಡಮಾನ + ಪತ್ರ] 


ಕಡುಹು ಮರೆತು ಖಳರು ಸೋಲುತ ಮಿಡುಮಿಡುಕುತಲವರು ಸ್ಮರಶರ| | ಅಡಮು (ನಾ). ವಿರೋಧ; ತಕರಾರು: ಯಾ ಹೆಂಣಾಳು ಹುಡುಗಿ 
ತಡೆಯದೆ ಅಡಬಡೆಬಡಿಸುತ್ತ ಪಡಿನುಡಿದುದು ಬಿಡೆಬಿಡೆವಿವಳನೆನುತ | 15 ಯಂನ್ನು ನಿಮಗೆ ಕ್ರಯಮೂಲಕ್ಕೆ ಕೊಟ್ಟಿ ನಾಗಿ ಯಾ ಹೆಂಣಿಗೆ ಅದಿ 
(ಸಮುಮ. ೩೦). [ಅಡಬಡೆ * ಪಡ್ಡು * -ಇಸ್ಕು] ಅಡಮು ಅಡ್ಡಿ ಸಡ್ಡಿಯೇನು ಉಂಟಾದ್ದೆಂನ್ನು ನಾನೇ ನೋಡಿಕೊಂಡೇನು 


ಅಡಬರಿಸು "ಅಡವಡಿಸು' ನೋ. i ಯೆನ್ನು ಬರಸಿಕೊಟ್ಟಿ ಕ್ರಯಚೀಟು (ಮೈಆರಿ. ೧೯೨೮, ೬೭-೧೧ ; 1808). 
ಅಡಬಹಳ (ನಾ). “ದಾಯಾದ್ಯ? (ಷಟ್ಪನಿ): ಪೊಡನಿಪತಿ ಕೇಳಿಂತು [+ ? ತೆಲು. ಅಡಮು - ಪ್ರತಿಕೂಲ] 
ತಮ್ಮೊಳಗಡಬಹಳರೊಂದಾಗಿ ಕಡಲನು ಕಡೆದರಾ ಕಡೆಗೋಲು ಮಂದರ | | ಅಡಮುಟ್ಟಿ (ನಾ). (ಉಕ) ಒರಟ; ಮೊಂಡ; ಹಟಮಾರಿ: ಅಗ 
ಶೈಲವಾಗಿರಲು (ನಿಭಾಗ. ೪-೭-೮). [?) 20, ಪಂಡಿತರು "ಅಡಮುಟ್ಟ ದೇವದಾಸ ನಿನ್ನನ್ನು ತಳ್ಳಿ ಓಡಿಹೋದನೆ? ಬರಲಿ 
ಅಡಬಳ್ಕ "ಅಡುವಳ' ನೋ. ಅವನು ಇನ್ನೊಮ್ಮೆ, ಚೆನ್ನಾಗಿ ಕೆನ್ನೆಯ ಮೇಲೆ ಕೊಡುತ್ತೇನೆ? ಎಂದರು 
ಅಡಬಳ್ಳ (ನಾ). ೧. ಮಾಂಸ; ಬಾಡು : “ಅಡಬಳಮೆಂದೆನೆ ಮಾಂಸಂ? (ದೇವದಾ. ೪). 
(ಭಾರನಿ. ೪) ; ಹರನೇತ್ರವಹ್ನಿಯೊಳಡಬಳವ ಸುಡಬಗೆದೆಲಾ (ಕುವ್ಯಾಸ. | [+ ? ಮರಾ. ಅಡಮುಕ್ಕಾ, ಅಡಮುಟ್ಮಾ = ಹೆಡ್ಡ, ವಕ್ರ] 


೧೪-೩೭) ; ಸಿಡಿಲುನಕ್ಕಿಯ ಪಕ್ಕವನು ಕಿತ್ತಡಬಳದ ಬಾಣಸವ ಮಾಡುವ | | ಅಡಮುರಿ (ಕ್ರಿ). ಅಡ್ಡಲಾಗಿ ತಿರುಗು; ಪಕ್ಕಕ್ಕೆ ಹೊರಳಿ ತಪ್ಪಿಸಿ 
ಕಡುಗಲಿಗಳಾರುಂಟು (ಪ್ರಭುಲೀ. ೮-೧೩) ; ತಲೆಯ ಬೋಳಿಸಿಕೊಂಡು |25| ಕೊಂಡು ಹೋಗು; ವಿಮುಖವಾಗು : ಕಂಡವರಡಮುರಿದು ನೋಆಕ 


ಮತ್ತಡಬಳನ ತಿಂದೀ ಹೆಂಡನನು ಕುಡಿಯಳಿವ ಪರಿಯಂತರವು(ಅರ್ಚಾನಿ. ಯನು ನೋಡದೆ ಹೋಹ ಪಾಪಿಯನು ಪೊಡವಿ ಹೊಲುವುದೆ (ನಿಭಾಗ. 
೧೩-೫೩). ೨, ಐ ಅಡಬಳಿಗ : ಎಡಬಲದಡಬಳರ ಸದೆದೀತ [ಪಾಠಾಂ. ೬-೨-೩೦) ; ನಿನ್ನ ತಲೆಗೆ ಹೊಣಿಕಾರ ನಾನಾಗಿಹೆನುಯಡಮುರಿಯದೆ 
ಎಡಬಲದಡಬಳಿಗರನು ಸದೆದು] ತಪ್ಪಿಸಿ ಹಾಯ್ದನೂರೊಳಗೆ (ತೊರರಾ. ನಿಲ್ಲೆಲವೊ . . . ಕೆಲತೊಲಗದಿರಲ್ಲಿ ಕೊಡು ಕಾಳಗವನು (ತುರಂಗ. 
೫-೨-೧೦):  [« ಅಡೆಗ್ಕು * ಪಲ] ೫೭-೫೩). [ಆ ಅಡ್ಡ + ಮುರಿ] 


ಅಡಬಳಿಗ (ನಾ). ಮಾಂಸವನ್ನು ತಿನ್ನುವವನು; ರಾಕ್ಷಸ: ತೊಡಚ |0| ಅಡಮುಸುಕು "ಅಡ್ಡ ಮುಸುಕು? ನೋ. 
ಬೆನು ಬೊಮ್ಮಾಸ್ತ್ರವನು . .. ನಿನಾತಕವಚರಿಗೆ ಕಡುಹಿನಿಂದಾಗ್ನೇಯ | | ಅಡರ್‌, ಅಡರು, (ಕ್ರಿ). ೧. ಮೇಲಕ್ಕೆ ಹತ್ತು; ಏರು; ಆರೋಹಿಸು : 


ವಾರುಣದಡಬಳಿಗರನು ಬಾಚಿದವು (ಕುವ್ಯಾಅ. ೧೨-೪೬) ; ಹೇಳಿದಳಡ 4ಆಡರ್‌ -ಆರೋಹಣೇ » (ಶಮಧಾ) ಕಟವಪ್ರಶೈಲಮಡಲಕ್ಸೀ£ಕ್ಲೇ3 
ಬಳಿಗ ರಕ್ಕಸಗೆ ಖಳೆ ವೃತ್ತಾಂತಸಂಗತಿಯ (ನಿಭಾಗ. ೯-೧೦-೬). ನಮ್ಮಾ ಕಳನ್ನೂರನಂ ಬಾಲೇ ಪೆರ್ಗ್ಗೊರವಂ ಸಮಾಧಿ ನೆಆಿದೊನ್‌ (ಎಕ. 
[ಅಡಬಳ್ಳ * -ಇಗ] 11, ೨೨-೩; 700) ; ಮುಕ್ತಿಪ್ರಾಸಾದಮನಡರಲಿವುವೆ ಸೋಪಾನಂಗಳ 
ಅಡಬೀಳು "ಅಡ್ಡ ಂಬೀಟ೫? ನೋ. $5| (ಆದಿಪು. ೫-೬೦); ಪ್ರತಿನಾಯೋಗದೊಳ್‌ ನಿಂದ ಬಾಹುಬಲಿಯ ಮೆಯ್ಯ 
ಅಡಬು (ನಾ). ಡಬ್ಬು; ಆಡಂಬರ (?) : ಅಸಮಖತಿ ಗೋವಿಪ್ರನಧೆ ನಡರ್ವ ಬಳ್ಳಿಗಳಂ. . . ಬಿಡಿಸಿ ಕಳೆದರ್‌ (ಚಾವುಂಪು. ೭೦) ; ಮುನ್ನ 
ತಾಮಸದ ಕರ್ಮವಧರ್ಮವಡಬಿನ ದೆಸೆಯ ದಾತತ್ವತೆಯ (ನಿಭಾಗ. ಮಮರರುಂಡಮೃತಮನೇಂ ಕಾಜಕಿಸುವೆನೊ ಖಚರರನಡರ್ದೆೇಜಕಿಸು 
೧೨-೧-೨೬). "ಡಬ್ಬು ಷರಾ. [?. / ಹಿಂ. ಢಬ್‌ ಐ ಠೀವಿ, ರೀತಿ] ವೆನೊ ಮೇರುಗಿರಿಯ ತೂಜಲ ತುದಿಯಂ (ಗದಾಯು. ೬-೧೭); ಗರು 
ಅಡಜೆ, ಹಡಬೆ (ನಾ). ೧. ತುಂಟತನ; ತೊಂಡು (9). ಹಡಬೆ: ಡಂಗಂ ಅಡರಲ್ಪಾರದ ಸಮುತ್ತುಂಗಶಿಖರೆಂಗಳ್‌ (ಪಂಚತಂ. ೨೧೫-೧೨); 
೧. ಆ ಹೊಲದಲ್ಲಿ ಹಡಬೆಯ ದನಗಳ ಸುಳಿವಿಲ್ಲ (ಬೆಳುಮ. ೧೬೪).|40| ಕೌರವೇಶ್ವರನೆಗ್ಗ ನೋಡುನೆನೆಂಬವೊಲು ರವಿಯಡರ್ದನಂಬರನ 
೨. ಕೆಟ್ಟ ಚಾಳಿ (ಹೆಂಗಸಿನ ವಿಷಯದಲ್ಲಿ). "ಹಡಬೆಬೀಳು' ಪರಾ. (ಕುವ್ಯಾಶ. ೨-೨); ತಡಿತಡಿಗಡರ್ವ ಜಲದೊತ್ತು ಗಳ ಮುತ್ತುಗಳ ಪಡೆಪಿನಿಂ 
[ಜೀ. ?. / ತುಳು. ಅಡಬೆ, ಹಡಬೆ - ಜಾರಸ್ತ್ರೀ; ಕೋಲಾ, ಅಡವು - ಕಡಲೆಸೆದುದು (ಚಿಬಪು. ೨-೪). ೨. ಹಬ್ಬು ; ವ್ಯಾಸಿಸು; ಆವರಿಸು: 
ತುಂಟ] | ಮುನಿಯ ಕರನಖರುಚಿಗಳ್‌ ಪುದಿದಡರ್ದು ಬೆಳಗಿದುವು ಪೂಸಿದ ಚಂದನ 
ಅಡಮಾನ (ನಾ). ಅಡವು; ಆಧಾರ; ಒತ್ತೆ: ಜಫಿ,ಯು ಆಗಿದ್ದಲ್ಲಿ] | ರಸಲಲಾಮದಂತಿರೆ ನೊಸಲೊಳ್‌ (ಕಾದಂಪೂ. ೮೩೨) ; ಗುರುವಂ ಕಂಡು 


ಹಾಗೆ ಜಫ್ಲಿಯಾದ ಸ್ವತ್ತನ್ನು ಸದರಿ ಜಥ್ಲಿಯು ಜಾರಿಯಲ್ಲಿರುವ ಕಾಲ|45| ನವಸಾತ್ವಿಕಂ ಸಮಂತಡರೆ ದಂಡಪ್ರಣಾಮವನೆಸಗಿ (ಪದ್ಮರಾ. ೧೨-೪); 
ದಲ್ಲಿ ವಿಕ್ರಯ, ದಾನ, ಅಡನಾನ, ಈ ಮೂಲಕ ಯಾ ಇತರ ವಿಧದಲ್ಲಿ | | ಕಾರ್ಮುಗಿಲ 'ಸೊಂಪಡರ್ಧ ಸೋರ್ಮುಡಿ (ಸೌಂದಪು. ೭-೧೦); ೪ 


ಅಡರ್‌ 


ಮಹಾಪತ್ತಡರೆ ಭವ್ಯ ಸ್ತೋಮಮುಮನುದ್ದ್ಧ ಸರಿಸಿದರು ( ಸಾಳ್ವ ಭಾ. ೧-೧೬). 
೩. ಸೇರು; ಕೂಡು: ಸಮಾಸಜೊಳಮಸಮಾಸದೊಳಂ ರೇಫೆಯಡರ್ದ 
ಕೈರಕ್ಕೆ ದ್ವಿತ್ವಮಕ್ಕುಂ (ಶಮದ. ೧೮೪ ವೃತ್ತಿ). ೪. ಮೇಲೆ ಬೀಳು; 
ಲೆಕ್ರ ಸಿಸು: ಅನತೂಡನಡರು? ಸ್ಪತ್ತೋನ್‌ ಅಜ್ಜರನೂ (ಎಕ. 1111, 
ಸೊರಬ. ೧-೭ ; 797) ; ಬಿಡದೆಡರೆ ಪೊಣರುನ ವೈರಿಯ ಕಡುಗಾಯಿಪಿಂ 
ದಟ್ಟ ಮುಟ್ಟಿ ರಣರಂಗದಲ್ಫಾದಿ (ಸೌಇಇ. 33-1, ೨೭೬-೩೦ ; 1183) ; 
ಖಿಂಡೆಯವ ಜಡಿವುತ್ತ ತುರಗವನು ನಂಬಿಯ ದಳದ ಮೇಲಡರಲು 
(ಸೌಂದಪು. ೧೬-೨೨). ೫. ಉನ್ನತವಾಗು : ಬಿಡುಜಡೆ ಕರ್ಣಕುಂಡಲ 
ಮಡರ್ದ ಘಟಿಸ್ತನಂ. . ತನ್ನೊ ಳೊಪ್ಪು ತಿರಲೊರ್ಬ ತಪಸ್ವಿ ನಿ ಬಂದು 
(ದಶಕು. ೧೧-೩೨). ಹ "ಚುಚ್ಚು; ಹಸತ ದರ್ಭೆಯ ನೂನೆ ಕಾಲ 
ತಳಮನಡರಲದರ ಸಮೂಲಮನಗಳ್ಳು ಕಿತ್ತು (ಕಗವಿ. ೯೨, ರಾಜಾವ). 
ಅಡರು, : ೧. ಆಕಾಶವನಡರುವಂಗೆ ಅಟ್ಟಗೋಲ ಹಂಗೇಕೋ (ಅವಚಂ. 
೧೮೬-೮೩೯) ; ಮಂದರವನಡರಿ ಭೂವರನ ಮುಂದಾಡುತಿಹೆ... ವಾಜಿ 
ಗಳ್‌ (ಹಚಕಾ. ೩-೨೧) ; ನಾನಕಟ ಗರ್ವದ ಗಿರಿಯನೇನಡರಿರ್ದೆನೋ 


೧೩೧ 


[1 
1 
| 


1 
!s 


ನೇಣ್‌ ದುರುಳತನದಲಿಯೆನ್ನ ನಡೆನುಡಿ ತಪ್ಪನಪ್ಪಿದುವೋ (ಪ್ರಭುಲೀ. | 15 


೧೪-೧೮) ; ಪ್ರಾಣನಾಥನ ಕಾಣಲುಪ್ಪರಿಗೆಯನು ಬಿನ್ನಾಣದಿಂದಡರಿದರಾಗ 
(ಭರಚ. ೫-೧೦). ೨. ಅಡರಿ ಕಟಾಕ್ಷಚಂದ್ರಿಕೆ ಪಳಂಚೆಗವಾಕ್ಷದ ಚಂದ್ರ 
ಕಾಂತದಿಂದುಡುಗದೆ ಸೋರ್ವ ನೀರ್ವನಿಗಳ್‌ (ಮಲ್ಲಿಪು. ೨-೭೦) ; ಬೆ 


ಗಡರಿ ಮುಖದಿರುಹಿ ಹಿಂದಣಿನಿಜದ ಕರ್ಣನ ನೋಡಿ (ಕುವ್ಯಾದ್ರೋ. | 


೬-೩೩) ; ಆ ದೇಹಕ್ಕೆ, ಆ ಹೆಸರಿಗೆ, ಆ ಮನೆತನಕ್ಕೆ ಕೊನೆಗೆ ಆ ದೇಶಕ್ಕೇ 201 


ಅಡರುವುದು (ಬಾಬಲ. ೮೨). ೪. ನೀನು ಮಾಡಿದ ಒಂದೊಂದು ಪಾಪಕ್ಕೂ 
ಒಬ್ಬೊಬ್ಬರಂತೆ ಬಂದು ನಾವು ನಿನ್ನನ್ನಡರಿದೆವು (ಮುಂಗಾಮು. ೩). 
ಅಡಕೆಗೊಳ್‌ - ಹತ್ತಿಕೊಂಡಿರು; ಅಂಟಿಕೊಂಡಿರು: ತನು 
ಲತೆಯಂ ಪುತ್ತಡರ್ದತ್ತೆನೆ ಮಳವಿಡಿದಡರೆಗೊಂಡು ತೀವಿರ್ದುದಜಸಂ 
(ಸುಕುಮಾ. ೯-೭). ಅಡರೆಗೊಂಡು ತಿನ್ನು ಎ ಗಬಗಬನೆ ತಿನ್ನು; ಅತ್ಯ 
ಧಿಕವಾಗಿ ತಿನ್ನು (ಉಕ). ಅಡಕೆ ತೊಡರೆ ಎ ಹಾಸುಹೊಕ್ಕಾಗಿ ; 
ಸಮಗ್ರವಾಗಿ: ಸೂಸಿದ ಪುಷ್ಪಾಂಜಳಿಯನೆ ಬಾಸಣಿಸಿದ ಮದನದಳಿ 
ಕುಳಂಗಳ ಚೆಲ್ವಂ ಮಾಸಿಸಿದುವು ವಾಸವನ ವಿಳಾಸಂಬೆರಸಡರೆ ತೊಡರೆ 
ಬಳಸುವ ಕಣ್ಗಳ (ಆದಿಪು. ಬುಧಸಾಮಾಜಿಕಮತಮನೆ 
ಪೇಟ್ಲು ವಿರಾಜಿತಮನನಡಕೆ ತೊಡರೆ ನುಡಿಗುಂ ನಯಮಂ (ಶಾಂತಿಪು. 
೨-೨೯). ಅಡರೆ ನುಡಿ - ಮೇಲೆ ಬಿದ್ದು ಮಾತಾಡು; ದುಡುಕಿ 
ಮಾತಾಡು: ಎಂದತಿಕ್ರಮಿಸಿ ವಿಕ್ರಮದಿನಡರೆ ನುಡಿದ ದೂತನ ದುರು 
ಕಿಗೆ ಮಹೀಶನೀಸದುದ್ದತಛ್ರುಕುಟಿಯುಂ ಎಎ ಆಗಿ (ಪುಷ್ಪಪು. ೭-೬೧ 
ವ). ಅಡಕೆ ತೊಳಗು - ಅತಿಶಯವಾಗಿ ಹೊಳೆ; ಬಹಳವಾಗಿ ಪ್ರಕಾ 
ಶಿಸು: ಅಮರೇಂದ್ರಾಶಾವಧು ಚಂದ್ರಮುಖಿ ಸುಧಾರಶ್ಮಿ ಸೀಧುರಸ 
ಧಾರೆಯನಂದುಮುಲಕಿ ನಭಃಕೇಸರಮೆಯ್ದೆ ಮುಗುಳ್ತಂದಡರೆ ತೊಳಗಿ 
ದುವು ತಾರಗೆಗಳ್‌ (ಲೀಲಾವ. ೨-೧೭). ಅಡರೆ ನೋಡು - ಆಪಾದ 
ಮಸ್ತಕವಾಗಿ ನೋಡು; ಸಮಗ್ರವಾಗಿ ನೋಡು: ಲೋಕೈಕಚಕ್ಷು 
- ಎರಡುಮನೀಕಂಗಳನಡರೆ ನೋಡುವಂತುದಯಿಸಿದಂ (ಪಂಪಭಾ. 


೭-೧೧೬) ; 


೧೦-೫೧) ; 
(ಉದಂಪೂ. ೭೫೮). ಅಡಕೆ ಚಿಮರ್‌ - ಹೆಚ್ಚಾ ಗಿ ಬೆವರುಂಟಾಗು : 
ಉದಯಿಸೆ ಕಾಂತನ ಮುಖೇಂದು ಕರಕಮಳಂ ಸೂಟ ನಡುಗಿದುದಡರೆ! 


[ಸಾಠಾಂ, ನಡನಡುಗಿ ಪೊಡೆ] ಬೆಮರ್ತುದು ತನುಶಶಿಮಣಿಶಲಾಕೆ ದಳಿ | 


ತೇಕ್ಷಣೆಯಾ (ಲೀಲಾವ. ೭-೯೦). 
[ದೇ. ॥ ತಮಿ. ಅಡರ್‌ - ಒತ್ತಾಗು, ದಟ್ಟಿವಾಗು, ಮುತ್ತು, ಕೊಲ್ಲು; 
ತೆಳು. ಅಡರು) 


25 


| 


45 


ಅಡರ್ಕು 


ಡರಾಟ (ನಾ). ೧. ಮೇಲೆ ಏರಿಹೋಗುವುದು; ಹೋರಾಟ; 


ಜಗಳ: ಈತನೆನ್ನಣ್ಣನಮಗಂ, ಸನಿಹದಾರ್ಯರೊಡನಡರಾಟದಲಿ ಮಡಿ 
ಯಲಾತನಾತನ ನ ಬಾಲನೀತನ ಸಾಕಣೆಯುಮೆನಗೆ 
ಬಂತು (ಹೆಬ್ಬೆರ, ೬-೨೫). ೨. ಸ್ಫರ್ಧೆ; ಪೈಪೋಟ (ಕಿ). 

[ಅಡರ್‌ + ಆಟ] ' 


| ಅಡರಾಸು, ಅಡ್ಡರಸು, ಅಡ್ಡರಾಸು (ಕ್ರಿ). (ಉಕ) ೧. ತವಕಪಡು; 


ಅವಸ ರಪಡು: ಅಡರಾಸಿ ಏಳೊತ ನೋಡ್ಯಾಳ ಚೆನ್ನನ್ಹ ಕೆಂಪ ಕೆರಿಮ್ಯಾಗ 
ಹೊರಪಂಜು ಕಿತ್ತೂರ ಸುದ್ದಿ ಹೋದಾವು ಮನಿಮನಿಗೆ (ಲೋಕಗೀ. 
೨೨೧-೧೩) ; ನನಗೆ ಅವನ ಗೊಡವೆ ಬೇಡ. ನಾನು ಬರುವುದಿಲ್ಲ ಎಂದು 
ಹೇಳಿಕಳುಹಿದನು. ಉಳಿದವರಿಬ್ಬರೂ ಅಡರಾಸಿ ಬೀರಬಲ್ಲನನ್ನು ಕಾಣ 
ಲಿಕ್ಕೆ ಅವನ ಮನೆಗೆ ಬಂದರು (ಬೀರಬ. ೪೦) ; ತಾವ ನಿಮಗ ಫಲ 
ಕೊಡಬೇಕು ಆಂತ ಮಹಾರಾಜರು ಅಡರಾಸಿ ಬಂದರು (ನಾಧಾರಿ. ೮೧). 
ಅಡ್ಡರಸು : ೧. ಮನೆಯ ಯಜಮಾನತಿ ಅಡ್ಡರಸಿ ಓಡಿಬಂದು (ನಿರಾಭ. 
೫೩). ಅಡ್ಡರಾಸು: ೨. ಕೂಗು; ಕಿರಿಚು: ನಡುರಾತ್ರಿಯಲ್ಲಿ 
ನಿದ್ರೆಯಿಂದೆಚ್ಚತ್ತು "ಅವ್ವ? ಎಂದು ತಾಸು ಹೊತ್ತಿನ ತನಕ ಅಡ್ಡರಾಸು 
ವನು (ಬೆಟ್ಟಹೊ. ೧೦). (೮? ಅಡರ್‌ + ಪಾಯ್‌ + -ಇಸ್ಕು] 


ಅಡರಾಳಿ (ನಾ). ರೇಗಿ ಮೇಲೆ ಬೀಳುವವನು (ಸ್ಯಾಂಡರ್‌). 


[ಅಡರ್‌ + -ಆಳ್ವಿ] 


ಅಡರಿ, ಅಡಲಿ (ನಾ). ಎಣ್ಣೆಯ ಬೀಜವನ್ನು ಅರೆದು ನೀರಿನಲ್ಲಿ 


ಕದಡಿಟ್ಟ ಮಿಶ್ರಣ; ಈ ಮಿಶ್ರ ಶ್ರಣದಿಂದ (ಕಾಯಿಸಿ) ತೆಗೆದ ಎಣ್ಣೆ 
"ಅಡರಿಗೂರ್‌' ರಾ ಅಡಲಿ: "ಅಡಲಿಯೆಣ್ಣೆ' ಪರಾ. 
[< ? ಅಡರ್‌] 


ಅಡರಿಗೊಳ್‌ (ಕ್ರಿ). ಅಡರಿಯನ್ನು (ಎಂದರೆ, ಕದಡಿದ ಮಿಶ್ರಣದಲ್ಲಿ 


ಮೇಲಕ್ಕೇರಿ ಬಂದು ತೇಲಿದ ಎಣ್ಣೆಯನ್ನು) ತೆಗೆದುಕೊ : ಪರಿಪಕ್ವ 
ಬಿಲ್ವಬೀಜಮನರೆದೆಣ್ಣೆಯೊಳಿಕ್ಕಿ ನೆಟಲೊಳೊಣಗಿಸಿ ಜಲದಿಂದಿರದೆಡರಿ 
ಗೊಂಡು ತಳಿ ಹಿಮಳರನಂ ಕರ್ಪೂರತೈ ಲಮುತ್ತಮಮಕ್ಕುಂ(ಲೋಕೋಪ. 
೭-೨೫); ಅನನುದಕದಲ್ಲಿ ಅಡರಿಗೊಂಡು -ಆ ತೈಲಮಂ ತೆಗೆದುಕೊಂಡು 
(ಲೋಕೋಪ. ೭-೨೫ ಟೀಕೆ). [ಅಡರಿ * ಕೊಳ್‌] 


ಅಡರಿಚು "ಅಡರ್ಚು' ನೋ. 
30 ಅಡರಿಸು (ಕ್ರಿ). ೧. ಹತ್ತಿಸು 


; ಏರಿಸು: ವಿಕಟಕೂಟ ಶಾಲ್ಮಲಿಗಳನಡಿ 
ಗಡಿಗಡರಿಸುತ್ತು0 (ಅಜಿಪು. ೧೧-೧೦ ವ) ; ನೀರೊಳು ಹೊಗಿಸಿದನು ಹರಿ 
ಹಯ ಚತುಷ್ಟಯವ » . * ಮುರಾಂತಕ ತಡಿಯನಡರಿಸಿದ [(ಪಾಠಾಂ.ಚಿದ] 
(ಕುವ್ಯಾದ್ರೋ. ೧೦-೩೪) ; ಭದ್ರಾಸನಕ್ಕೆ ಬಲದ ಮೊದಲ ಗದ್ದುಗೆಗೆ ಎಚ್ಚ 
ರಿಂದಡರಿಸಿ ನಿವಿಷ್ಟ ಮಾಡಿ (ಬಿಟ್ಟಅ. ೩೯-೧). ೨. ಹಬ್ಬಿಸು: ತವರಾಜದ 
ಸಸಿಯ ಮೇಲೆ ಸವಿಯ ಬಳ್ಳಿ ಯನಡರಿಸು [ಪಾಠಾಂ. ಯಂ ನಡಯಿಸು] 
ವಂತೆ (ನಂಬಿರ. ೧೪-೩೪) ; ಇದೇತಜ ಹುಳುವೊ ಲಿಂಗದ ಮೇಲೆ 
ನಿಚ್ಚಂ ಬಳಸಿ ಹೊಲ್ಲಹ ನೂಲನಡರಿಸಿ ಹೋಗುತಿದೆ (ಬಸಪು. ೧೮-೪೦). 
"ಅಡರ್ಚು' ಪರಾ. [ಆಡರ್‌ + -ಇಸ್ಕು] 


ಅಡರು, "ಅಡರ್‌' ನೋ. 
ಮನದೊಂದಳ್ಳ ಜಕೊಳೆನ್ನನೊಲ್ಹಡರೆ ನೋಡುತ್ತಿ ಇ ಎ ಅಡಯ (ನಾ). ಊರೆ; ಆಸರೆ; ಆಧಾರ; ಅವಲಂಬನ : ನಂಬಿಸುವ 


ಸೋಲಿಸುವಡರುಗಳು ಕಡುಯಂತ್ರತಂತ್ರಂಗಳಿಗೆ ಬಿತ್ತುಗಳು, .. ಗಣಿಕೆ 


ಯರ ಮಾತುಗಳು (ಬಸಪ. ೪೦-೬೨, ಕ್ಕ [(< a 


ಅಡರು (ನಾ). (ಕರಾ). ೧. ಚಿಕ್ಕ ರೆಂಬೆ: ಆತ ಸ್ವಲ್ಪ ಕುಂಯ್‌ 


ಕುಂಯ್‌ ಎಂದರೆ ಬೆನ್ನಿಗೆ ಹುಣಿಸೆ ಅಡರಿನ ಪೂಜೆಯೇ ಆಗುತ್ತಿತ್ತು 
(ಕೈಮಾಂಸ. ೫) ; ಬಿದಿರಿನ ಸಲಿಕೆ ಕಟ್ಟ ಗಿಡಗಳ ಅಡರು ಚುಚ್ಚಿದರೂ 
ಸಾಕು (ಬಾಳಿಗಿ, ೪೧). ೨. ಕಡ್ಡಿ; ಪುಳ್ಳೆ ; ಉರುವಲು ; ಹಸಿ ಅಡರು, 


ಅಡರುಗಚ್ಚೆ ೧೩೨ 
ಒದ್ದೆಯಾದ ತರಗೆಲೆಗಳನ್ನು ಉರಿಸಿ ಮನೆತುಂಬ ಹೊಗೆ (ಮರಮ. ೩) ; ; 
ಮ “ಯಲ್ಲಿ ಅಡರು ಸೆಟ್ಟಿ ಮೊಡಲಾದುವನ್ನು 


(ಕುಡಿಕೂ. ೩೪); ಶಾಲೆಯ ಬಾವಿಯನ್ನು ನೀನು a ನಾಲ್ಕು ಹೊರೆ! 
ಆಡರು, ಎರಡು ರಾಶಿ ಹಂಚಿನ ಒಡಕು, ಒಂದು ತಿಪ್ಪೆ ಕಟ್ಟ ಕೊಂಡಿದೆ 
(ಕಾವೇರಿ. ೪೫). [4 ? ತುಳು. ಅಡರು] 
ಅಡರುಗಚ್ಚೆ (ನಾ). ಮೇಲಕ್ಕೆ ಎತ್ತಿ ಕಟ್ಟಿದ ಕಚ್ಚಿ: ಭಟ್ಟರು ತಲೆಗೆ 
ಮುಂಡಾಸು ಸುತ್ತಿ ಅಡರುಗಚ್ಚೆ ಹಾಕಿ 13 (6ಎ ಢಿ). 
[ ಅಡರು, (ಆ ಅಡರ್‌) + ಕಚ್ಚಿ 
ಅಡರುಗಟ್ಟು (ಕ್ರಿ). ಥೋತ್ರ, | ನಿರಿ ಮೊದಲಾದವನ್ನು | 
ಮೇಲಕ್ಕೆ ಎತ್ತಿ ಕಟ್ಟು (8). [ಅಡರು (ಆ ಅಡರ್‌) + ಕಟ್ಟು ಟ್ಟು)! [10 
ಅಡರುಗಾಲು (ನಾ). ನಡೆಯುವಾಗ ಮೇಲಕ್ಕೆ ಎತ್ತಿದ ಕಾಲು. 


| 
[ 
5. 
| 
| 
| 
| 
(ಕಿ). [ಅಡರು] (ಆ ಅಡೆರ್‌) + ಕಾಲ್ಕು (ಆ ಕಾಲ್‌,])] | 
| 
| 
| 
| 
| 
| 
| 
| 
| 
| 


i 
| 
i 
H 


ಅಡರುಮಾಡು (ಕ್ರಿ). ಆಶ್ರಯವಾಗಿ ಮಾಡು: ವಿಕ್ರಮದೊಳು ಅವನಿ 
ಯೆಲ್ಲವನಾಳಿ A SUNS (ನೇಮಿಸಂ. 
೪-೬೮). [ಅಡರ್ಮು* ಮಾಡು] 115, 
ಅಡರುಹತ್ತು (ಕ್ರಿ). ಹಣತೆಯಲ್ಲಿ ಎಣ್ಣೆ ಮುಗಿದಾಗ (ಉರಿಗೆ | 
ಆಶ್ರಯವಾದ) ಬತ್ತಿ ಹೊತ್ತಿ ಕೊ (ದಕ. ಕಿ). 
[ಅಡರು + ಹತ್ತ್ಯು (ಆ ಫೊತ್ತು,)] ! 
ಅಡರ್ಚು, ಅಡಚ್ಚು, 'ಅಡಂಿಚು (8). ೧. ಹತ್ತಿಸು; ಏರಿಸು: ಮಡಿ | 
ವಸನವನುಟ್ಟು ಪೂರ್ವದಿಗ್ವನಿತೆಯ ಮುಡಿಯೊಳು ಹೊತ್ತ ಹೊಂಗಳೆಸ: [30 
ನಿಡಿನಿಂದ ರಥದ ಮೇಲಡರ್ಚಿದ ರನ್ನಗನ್ನಡಿಯಂತೆ ಸೂರ್ಯ ಮೂಡಿದನು | 
(ಮೋಹತ. ೧೮-೧೦೯) ; ವರವಧೂಟಿಯ ಕೆಯ್ಯ ಸಿಡಿದು ಮನ್ಮಥ ಕೊಡೆ 
ಯೆಡೆಗಡರ್ಚಿದನು (ಮೋಹತ. ೧೬-೩೬). ೨, * ಸೀರಿಸು; ಕೂಡಿಸು: 
ಕಡುಗಲಿ ಕಾನು ತನ್ನುಭಯಹಸ್ತದ ಗಡೆಗಡರ್ಚಿದ ಮಣಿಗಟ್ಟ ನಂತೆ 
ಬಿಡಯವಿಲ್ಲದೆ ಜು ತೋಳ ಭಾಪುರಿ ಕಡಗಕಂಕಣವೂಕ್ಕ ದರು! 1235. 
(ಮೋಹತ. ೨೩-೪೧). ೩. ನೂಕು; ತಳ್ಳು: ಬಲಜೊಳು ಹೊಳ್ಳು | ॥ 
ಬಲ್ಲಿದರ ನೆಗ್ಗೊತ್ತಿ ಹಿನ್ನೆಲಕಡರ್ಚಿದರು he (ಮೋಡ! ಗ 
೩೯-೧೮). ಅಡಚು, : ೪. ತುಂಬಿಕೊ; ಒತ್ತಾಗಿ ಸೇರು: ಒಡಲು ! | 
ಶಾಶ್ವಿತವಲ್ಲ ಮಡದಿ ಮಕ್ಕ ಳು ಯೆಂಬ ತೊಡಕು ವೃ ಸ್ಟ ಗಳಿಂದ ಅಡಚಿದ | | 
ನೆರೆಯಂತೆ (ಚಂದ್ರಾವ. ಕ್ಕ ಅಡರಿಚು : ೧. ಪೊನ್ನ ೦ದಳನನಡರಿಚಿ! 150, 
ಯನೇಕ ಮಂಗಳವಾದ್ಯವೆರಸಿ (ಸೌಂದಪು. ೧೩-೪೨). [ಅಡರ್‌ + -ಚು] | | 
ಅಡರ್ತಿ (ನಾ). (ಉಕ) ಗೋಡೆಯನ್ನು ಕಟ್ಟುವಾಗ ಒಂದು ಲ್ಲಿ | 
ನಿಂದ ಮತ್ತೊಂದು ಕಲ್ಲು ಬಿಟ್ಟು ಹೋಗದಂತೆ ಮಾಡಲು ಉಪ. | 
ಯೋಗಿಸುವ ಗಾರಿ. [< ಮ -ತೈ] | 
ಅಡರ್ಪು, (ಕ್ರಿ). ಒದಗಿಸು ; ಸಿದ್ಧಪಡಿಸು: ಆಲ್ಬಾಹಾರಮಂ ಅನೇಕ | | 
ಮಂಡಿಗಡರ್ಪಲಾನನಿಂದಲಾಗದು' (ಸ್ಕಾಂಡರ್‌) ; ಸಕಲಸನ್ನಾ ಹಮಡೆ | 
ರ್ಪಲ್‌ ಸರದಾರನಾಜ್ಞಾಸಪಿಸಿದನು (ಸ್ಕಾಂಡರ್‌). "ಅಡರ್ಚು' ಪರಾ. 
[ಅಡರ್‌ + -ಪ್ಪು) 
ಅಡರ್ಪು, ಅಡಪ, ಅಡವು, ಅಡಹ, ಅಡಹ್ಮು (ನಾ). ೧. ಚ | 
ಆಸರೆ; ಆಧಾರ; ಅವಲಂಬನ : *ಅಂಕಿಯುವುಡರ್ಶಂದು ನೆಮ್ಮು; ಗೆಗೆ (40 
ನಾಮಮಕ್ಕು ೦೫ (ಕಬ್ಬಿ ಕೈ. ೭೩) ; ಇನ್ನಾರ ಪೊಗತ್ತೆ ೯ಗಡಪ್ಪಾ ದ | 
ಮಹಾಮಹರ್‌ (ಎಇ. ಮ ೩೨೯-೨ ; 929) ; ಕಳೆಗೆ ಕುಲಭನನಮುಂ | 
ಪ್ರತಾಪಕ್ಕ ೈಡರ್ಪುಮಾಗಿ ಬಳಿವನ್ನೆಗಂ (ಆದಿಪು. ೬-೨೨ ವ); ಮೃಗಧರೆ ; 
ಕುಲಲಕ್ಷಿಸೇನಲ್ಲಿ ಗೆ ಪೇಆರಾರ್‌ ನೀನೆ ಮುನ್ನಡರ್ಪೆನಲಿರ್ದೈೆ (ಗದಾಯು. | 
೩-೬೮) ; ಶಿವನ ಕೀರ್ತಿಗೆ ಮೂರ್ತಿಯಾದೆ ಎಲೆ ರಾಮಯ್ಯ ಭವನ | 45 
ಕೀರ್ತಿಯ ಲತೆಗಡರ್ಪಾದೆ ರಾಮಯ್ಯ (ಐಕಾಂರ. ಜಾ 


ಉಡಿ | 


ಅಡರ್ಪು 


ವಂತೆ ವಿಜಯವಲ್ಲರಿಯಡರ್ಪು ತದ್ದ್ವನಿ ಪಳಂಚೆ ಕೇಕಿಧ್ವಜನಂದುಡಿ 
ದುದು (ಜಗವಿ. ೧೮-೮) ; ಮುಂದೆ ಸೃಜಿಯಿಸುವ ಲೋಕೆಂಗಳು ಜರಿದಪವ 
ವಕ್ಕಡರ್ಪಾಗಿರಲ್ವೇಕ್ಕೆಂದು ಗುರುತರಸುವರ್ಣದ ಸಲಾಕೆಯಂ ಬಲಿದರೋ 
(ಚೆಬಪು. ೧೬-೪೩). ೨. ಸಾಲವಾಗಿ ಕೊಟ್ಟ ಹಣದ ಭರವಸೆಗಾಗಿ 
ಚಿನ್ನ ಬೆಳ್ಳಿ, ಪಾತ್ರೆ, ಪದಾರ್ಥ, ಭೂಮಿ pr (ಹಣ 
ಕೊಟ್ಟವನ) ವಶದಲ್ಲಿಡುವುದು ; ಹಾಗೆ ಇಟ್ಟಿದ್ದು: isa 
ಯಭಿಧಾನಂ ೫ (ಕಶರ. ೯). ೩. ಔನ್ನತ್ಯ; ಉತ್ಸಾಹ : ಬಿಡದೆಚ್ಚು 
ಸರಲ" ತವೆ ಮನದಡರ್ಪು ತವದುರ್ವಿ ಮೈಯೊಳಿರ್ದಂಬಂ ಕೈಯುಡು 
ಗಡೆ ಕಿಟಕ್ತಿಚ್ಛ್ಚರ್‌ . , . ವೀರಭಟರ್‌ (ಚಂದ್ರಪು. ೧೦-೭೭). ೪. “ಸನ್ನೆ 
ಮರದ ಕೆಳಗೆ ಅಡ್ಡ ಲಾಗಿ ಹಾಕುವ ಮರ” (ಕರ್ಣಾಭಾ. ೫). 
ಅಡಪು: ೧. ಕೈಕೊಂಡ ತೆಜದವಂ ಕಟ್ಟು ಗ್ರನಭ್ಯಾಸದವರಿಲ್ಲ ಚಾಚ 
ಲಡಸಿಲ್ಲ ತಾನಭಿಮಾನನ ಬಿಟ್ಟು ತಿರಿವವನಲ್ಲ (ತರ: ೧೧-೧). ೨. ಒರ್ವ 
ಜಂಗಮನಾತನ ಅರಸಿಯಡಸಿಟ್ಟ ಸೀರೆಯನುಟ್ಟುಕೊಂಡಾಗ ಬರಲದಟ 
ಸೆಜಗಬೇಡಿದೊಡಿತ್ತು ಬಳಿಕದಕೆ ಪರಮಪಾದೋದಕವ ತಳಿಯಲಾ ಸೆಜಗಂ 
ಬರಲಡಪಿನವಗಿತ್ತು ಮೆಜಕಿವಂ (ಚೆಬಪು. ೬೨-೬೫); ಅಡಪು ಕೊಟ್ಟು 
ಹೋಗು (ಸ್ಯಾಂಡರ್‌). ಅಡವು : ೧. ನಡುವಣಂತ್ಯದ ಭವಕೆ ನಮಗಾ 
ರಡವು ದೇವ (ಪ್ರಹ್ಲಾಚ. ೨-೧೯). ೨. ನಿನ್ನ ಕೊರಳಿನೊಳಿರ್ದ ಕಡು 
ಚೆಲುವ ತಾಳಿಯನದನ್ನ ಡವನಿರಿಸಿ ನೀ [ಪಾಠಾಂ. ಐದೆದಾಳಿಯ ಕಂಡು 
ನೀನಿದನಡವಿರಿಸಿ] ಬಿಡಿಸಿಕೋ ಬಳಿಕವೆನಲು (ಹಚಕಾ. ೧೨-೩೮) ; ಸಿಂಗಾ 
ಪುರದ ಗಿರಿಭಟ್ಟಿರು ಯಂಬವರು ಈ ಡೊಡ್ಡಂಣಭಟ್ಟಗೆ ಹತ್ತು ಇಪ್ಪತ್ತು 
ಹಣಕೊಟ್ಟು ಈ ಭೂಮಿಯನ್ನು ಅಡವ ಮಾಡಿಕೊಂಡು ಅನುಭವಿಸಿದ್ದ 
ದನ್ನು (ಮೈ ಆರಿ. ೧೯೨೯, ೧೮-೧೦೪ ; 1402); ಈ ಕ್ಷೇತ್ರವ ಅಡವ ಹಿಡಿ 
ದಂತಾವರು ಹೊಸವೊಳಲ ಕೆಂಪಪ್ಪನ ಮಗ ಚೆನ್ನಣ್ಣ... ಕರಸಿ ನಿಮ್ಮ 
ಅಡವಿನ ಸಾಲವನು ತೀರಿಸೇನು ಯೆಂನಲಾಗಿ (ಎಕ. 11, ೨೫೦-೧೦ ; 
1634); ಮರುಗಳಿಗೆಯಲ್ಲಿಯೇ "ಛೆ ಛಿ! ಆಸ್ತಿಯೆ? ಅಡವೇ? ಹೊಲನೆ? 
ಮನೆಯೆ? ಏನು ನೋಡಿಕೊಟ್ಟಾರು? ಈ ಬಡಪಾಪಿಗೆ ಯಾರು ಹೆಣ್ಣು 
ಕೊಟ್ಟಾರು)... . ' (ಚಿಳುಮ. ೬). ೪. (ಕಿಸಂಗ್ಲಾ. ೮೫). ೫. ತಡೆ; 
ತಡೆಯಾಗಿಡುವ ವಸ್ತು. (ಉದಾಹರಣೆಗೆ) ಕದ ಮುಚ್ಚಿ ಕೊಳ್ಳ 
ದಂತೆ ಅಡ್ಡಲಾಗಿ ಇಡುವ ಕಲ್ಲು: ಅಡವು ಅನಿಸು, ಆಡವು ಇಡು 
(೬). ಅಡಹ: ೨. ಆಡಹದ ವೃತ್ತಿ ಶ್ರೀಅರಮನೆಯ ಅಧೀನವಾಗಿರಲು 
(ಮೈಆರಿ. ೧೯೨೮, ೧೧೨-೮ ; 1598). ಅಡಹ್ಯು : ೧. ಜೀವಿತಕ್ಕೆ ಅಡಹಿಲ್ಲ 
(ಕೋಲಶಾಂ. ೯೨); ಸಿರಿ ದರಿದ್ರತೆಗಡಹು ಜನನವೆ ಮರಣ 
(ಕುವ್ಯಾದ್ರೋ. ೭-೩೦) ; ಕುಡುವಿಲ್ಲ ರಕ್ಷೆಗಟ್ಟಿದ ಮಂತ್ರಲೇಖನದಡಹೆನೆ 
ಪುಸ್ತಿ ಯೊಪ್ಪಿ ದುವು (ಕಂನವಿ. ೨೪-೩೨). ೨. ತನ್ನ ಲಿಂಗವನಡಹನ್ನಿಟ್ಟು 
(ಮೋಳಿಮಾ. ೫-೧೦೫) ; ದಾರದತ್ತವಾಗಿ ಯಿ ಅಡಹಿನ ಪತ್ರ ಸಾಲವನು 

« ಧಾರಾಪೂರ್ವ್ವಕವಾಗಿ ಕೊಟ್ಟೆಉ (ಎಕ. 11, ೨೫೦-೨೩ ; 1634) ; 
ಕೊಡಗೆ ಉಂಬಳಿ ದಾನ ಪಾರಿತೋಷಕ ಅಡಹು ಈ ಮುಂತಾದವುಗಳಿಗೆ 
(ಮಂತ್ರಶ. ೧೯-೧೦). ೫. ಕಲಿತನ ಕೈಮಾಜಲೇಜನದೊಡವನನು ನಿಲಿಸಿ 
ಕೊಂಬುದಕಡಹಾಗಿ ಬಲಿದಳು ಸೆಲದ ರಾವುತರನವಳು (ಕುರಾಸಾಂ. 
೪೩-೩೯) ; ಮಾಡದಾದೆನು ಅನ್ನದಾನವ ಪೀಡಿಸುವ ಕ್ಷುಧೆಗಡಹ ಮಾಡಿ 
ದುದಿಲ್ಲ ದ್ವಿಜಗಣಕೆ (ಉತ್ತರಾ. ೩೬-೧೭). 

ಅಡಪಂ ಹಾಕು, ಅಡಪ ಹಾಕು - ಒತ್ತೆಯಿಡು; ಅಡವಿಡು: 
ಹರುಷದಿಂ ಮಜ್ಜನೋದಕದಲ್ಲಿ ಮಾಡಿದಂ ಪರುಷವಂ ಹಾವಲೇವಳವ 
ನಡಪಂ ಹಾಯ್ಯಿ ತೆರಿಸಿದಂ ದ ದ್ರವ್ಯ ್ಯೆ ಮಂ ( ಚೆಬಪು. ೫೭-೮೩) ; ಮುಂನೂರು 
ವರಹನ ಹ ತಗೆದುಕೆನಂಡು ಅಡಪ ಹಾಕಿ ಶಾಸನನನೂ ಕೊಟದಲಿ 
(ಎಕ. ೪, ತೀರ್ಥಹ. ೫೬-೧೫; 1690). "ಅಡವುಹಾಕು' ಪರಾ, 


ಅಡರ್ಪುಗುಡು 


ಅಡವಾಗು - ಆಧಾರವಾಗು; ಒತ್ತೆಯಾಗು : ಹಿರಿಯರ ಮನೆ ಸಾಲಕೆ | 


ಆಡವಾಗಿತ್ತು (ವಾತ್ಸಲ್ಯ. ೧೦). | 
[ಅಡರ್‌ + -ಪು. 1 ತಮಿ. ಅಡರ್‌ಪ್ರಮ್‌ ಇ ಒತ್ತಾಗಿರುವಿಕೆ; ತುಳು. | 
ಆಡೆಪ್ಪು ] | 
ಅಡರ್ಪುಗುಡು (ಕ್ರಿ). ಊರೆಕೊಡು ; ಆಶ್ರಯಕೊಡು : ಕೋಮ! 51 
ಳಾಂಗುಳಿಜಾಳಕಂ ಮೆಜಕೆಯೆ ಕೇದಗೆಯ ಸಟ ತೀಡುವ ನೆವದಿಂ | 
ಸೆಳ್ಳುಗುರ್ಗಳ ಬಳ್ಳಿ ವೆಳಗಿಂಗೆ ಚಂದ್ರಕಳೆಯ ಕವಳಿಗೆಯನಡರ್ಪುಗುಡು | 
ಚಂತ (ಆಪ. ೮-೭ ವ). [ಅಡರ್ಪುು* ಕುಡ್ಮು (ಆ ಕೊಡು)] | | 
ಅಡರ್ಪುಮಾಡು (ಕ್ರಿ). ಆಶ್ರಯವಾಗಿ ಮಾಡು; ಆಧಾರವಾಗಿ 
ಮಾಡು : ಅಯನಯಪರಾಕ್ರನೋಪಾಶ್ರಯಂಗಳಂ ಶ್ರೀಗಡರ್ಪು 
ಮಾಡಿದ ನಿನ್ನಿಂದ್ರಿಯಜಯಮೆ ಕೂಡೆ ಲೋಕತ್ರಯದಿಂ ಫೊಗಟೀಸಿ | 
ದುದು (ಪಂಪಭಾ. ೯-೩೫) ; ಪಾಡುವೆಕ್ಕಲಗಾಣರ ಸಂಮಾವಣೆಯ ಗೀತ | 
ಲತಿಕೆಗೆ ಸಮುಚಿತೋತ್ತರಂಗಳನಡರ್ಪುಮಾಡಿ ಬಳಯಿಸುತ್ತುಂ (ವರ್ಧಪು. | | 
೯-೪೩ ವ). [ಅಡರ್ಪು * ಮಾಡು] 
ಅಡಲ್‌, ಅಡಲ್ಕು (ನಾ). ಹೊದರು ; ಮೆಳೆ. "ಅಡಲ್ಲೀಗೆ' ಪರಾ 
ಅಡಲ್ಲು : ಆಡಲ ಹೊಕ್ಕಡಗಿಯಾಳ್ಗಳ ಕೊಂದು ತೇ ವಡ, 
ಹೆಬ್ಬುಲಿಗಿದಿರಾಗಿ ನಡೆದು ರೀಲಾಮಾತ, ದಿ ಕೊಂದು ಕೆಡಹಿದ ಕಡುಗಲಿ. 
ತನದಿ ವಿಂಧ್ಯಕನು (ನೇಮಿಸಂ. ಗೆ ; ಬಹುಮೃಗಂಗಳಂ ಕೆಡಹಿ | 
ಕೊಂದು ಕೊಬ್ಬೀಸಿದು ಕಡುಲಹರಿಯಿಂದಡಲನೆಯ್ದುವ ಹುಲಿಗಳ್‌ 
(ಸಮ್ಯಕ್‌, ೧೦-೨೫). [~ ಅಡರ್‌] 
ಅಡಲಿ "ಅಡರಿ' ನೋ. 
ಅಡಲಿಯೆಣ್ಣೆ (ನಾ). ಅಡಲಿ ಹಾಕಿ ತೆಗೆದ ಎಣ್ಣೆ. 
[ಅಡಲಿ (ಆ ಅಡರಿ) * ಎಣ್ಣೆ) 
ಅಡಲಿಸು (ಕ್ರಿ). ಸಂಕಟಿಪಡಿಸು ; ವ್ಯಥೆಪಡಿಸು (ಸ್ಯಾಂಡರ್‌). 
[ಅಡಲ್ಮು * -ಇಸ್ಕು] 
ಅಡಲಿಹಾಕು (ಕ್ರಿ). ಎಣ್ಣೆಯ ಬೀಜವನ್ನು ಅರೆದು ನೀರಿನಲ್ಲಿ ಕದಡಿ 
ಕುದಿಸಿ ಎಣ್ಣೆಯನ್ನು ತೆಗೆ. 
[ಆಡಲಿ (ಆ ಅಡರಿ) * ಹಾಕು (ಆಂ ಪಾಯ್ಯ್ಯು)] 
ಅಡಲು, (ಕ್ರಿ). ೧. ನರಳು; ವ್ಯಥೆಪಡು ; ಸಂಕಟಪಡು : ಹಂದೆವಟ್ಟ 
ತ್ತಿತ್ತಲಲ್ಲದಡಲುತ್ತಡಿಗೆ ಬಂದೆಜಗಿದರ ಕಾಯಲೆಂದರುಹೆಂ (ಮದೇಪು. 
೨೫-೨೮) ; ಬೇನೆಯಿಂದ ಲಂ ಪಟನಾಗಿ ರಾತ್ರಿ ಹಗಲು ಅಡಲುತ್ತಾನೆ 
(ಸ್ಕಾಂಡರ್‌). "ಅಟಲ್‌? ಪರಾ. ೨. ಹೆದರು; ಗಾಬರಿಪಡು : 
ಕಾರಣವೇನು? (ಸ್ಕಾಂಡರ್‌). 


| 
| 
sl 


20 


25, 


[+ 2 ತೆಲು. ಅಡಲು] 


ಅಡಲ್ಕು (ನಾ). ೧. ನಡುಕ; ಭಯ (8). ೨. ದುಃಖ (ಕ). 
೩. ಭ್ರಮೆ (8). 35 
ಅಡಲ ಭ್ರಮಣೆ - ಹುಚ್ಚು ; ಸನ್ನಿ: ಹಣವನ್ನು ಕಳಕೊಂಡು 


ಪೈತ್ಯವು ಹೆಚ್ಚಿ ಅಡಲ ಭ್ರಮಣೆಯಾಗಿ ತಿರುಗುವನು (ಸ್ಯಾಂಡರ್‌). 
ಅಡಲ ಪಡು ಇ ನಡುಗು; ಅದುರು: ಗುಂಡಿಗೆಗಳು ಅಡಲಪಡುವ 
ಗುಡುಗು ಗುಡಿಗಿತು (ಸ್ಕಾಂಡರ್‌). ಅಡಲ ಮಾಡು - ಸಂಕಟಿಪಡಿಸು ; | 
ವ್ಯಥೆಪಡಿಸು: ದುಷ್ಬುತ್ರ ಪಿತೃಮಾತೃಗಳಂ ಚಿಂತೆಯಿಂದಡಲಮಾಡು i 
ತ್ತಾನೆ (ಸ್ಯಾಂತರ್‌). [-- ತೆಲು. ಅಡಲು - ಶೋಕ, ಬಾಧೆ, ಭಯ] 
ಅಡಲ್ಕು "ಅಟ್ಟು? ನೋ. | 
ಅಡಲು, "ಅಡಲಾ? ನೋ. | 
ಅಡಲು, , (ನಾ). “ಸಮುದ್ರದಲ್ಲಿ ಸುತ್ತಲೂ ಚಕ್ರಾಕಾರವಾಗಿ ಬೆಳೆದು | | 
I 


ಮಧ್ಯೇ ಆಳವಿಲ್ಲದ ನೀರನ್ನೊಳಕೊಂಡ ಜವ ದಿಬ್ಬ; ಅಡಲು? |45 


(1) 


(Atoll. ಇಂಕನಿ). 


೧೩೩ 


ಅಡನಡಿಸು 


ಅಡಲುಕಾಣಿಕೆ (ನಾ). ಸೌದೆಯ ಮೇಲಿನ ಸುಂಕ (1): 
ವಿಷ್ಣುಗ್ರುಹದ ಅಳಗಪೆರುಮಾಳು ದೇವರ . . . ಆಡಲುಕಾಣಿಕೆ ನಿಬಂದಿ 
ಅನ್ಯಾಯ ಮಂನ್ಯಯ ೫ ವನೂ (ಎಕ. ೫1೪, ತಿರುಮ. ೨೬೩-೧೩ ; 
1279). [ud (ಆ. ಅಡು) * ಕಾಣಿಕೆ (< ಕಾಣ್ಯೆ)) 

ಅಡಲುಹುಳು (ನಾ). ಕೆಸರಿನಲ್ಲಿ ಗಿರಗಿರನೆ ಸುತ್ತುವ ಒಂದು ರೆಕ್ಕೆ 
ಹುಳು; ಕುಂಬಾರಹುಳು (ದಕ. ಕಿ). 

[ಅಡಲ್ಕು (« ಅಟ್ಟು) + ಹುಳು (ಆ ಪುಲು)] 

ಅಡಲ್ಸೀಗೆ (ನಾ). ಮೆಳೆಯಾಗಿ ಬೆಳೆಯುವ ಒಂದು ಗಿಡ; ಸೀಗೆಯ 
ಮೆಳೆ (?): ಬಿದಿರ್ಪಿಂಡಿಲು ಮುಳ್ಳು ಗುಜಚೆ ಬಲ್ಮೆಳೆ ಚಿತ್ತ ಪುದಿದಡಲ್ಫೀಗೆ 
ಬಲ್ಕೊದಣು (ಶ್ರೀಪಾಲ. ೭-೧೨). [ಅಡಲ್‌ + ಸೀಗೆ] 


' ಅಡವಟ್ಟೆ (ನಾ). ಒಂದು ಬಗೆಯ ಬಟ್ಟಿ: ಕುಡುಗುಂ ಚಿತ್ರಾವಳಿ ಪಳಿ 


ಯಡವಟ್ಟಿ ಸುವರ್ಣಚೇಲಮುಂ... 
[ಆಡಂ + ಪಟ್ಟ] 


ವಸನಾಂಗಂ (ಶಾಂತಿಪು. ೬-೧೧೧). 


| ೫.18 (ನಾ). ಆತಂಕ; ತೊಡಕು (?) : ತಡೆತಡೆದು ಕಾಂತನಲ್ಲಿಗೆ 


ನಡೆಯಲ್‌ ಬಗೆದೆನಗೆ ಕಾರ ಕಾರಿರುಳೊಳ್‌ ಸಯ್ತಡವಡಿಕೆಗಳಂ [ಪಾಠಾಂ. 

ಸಯ್ತಡಿವಡಿಕೆಗಳಿಂ] ತೊಡೆದತ್ತೆಡೆವಜಕಿಯದೆ ಪೊಳೆವ ಮಿಂಚು ಮುಗಿ 

ಲೆಡೆಯೆಡೆಯೊಳ್‌ (ಕನಿರಾ. ೩-೧೨೫). "ಅಡಿವಡಿಕೆ' ಪರಾ. 
[ಆಡವಡಿಸು + -ಇಕೆ] 


| ಅಡವಡಿಸು, ಆಡಬಡಿಸು, ಅಡಬರಿಸು, ಅಡವರಿಸು, ಅಡಹಡಿಸು 


(ಕ್ರಿ). ೧. ತವಕಪಡು ; ಆತುರಪಡು ; ಚಡಪಡಿಸು : ನುಡಿಯಲ್‌ 
ನೋಡಲ್ಲೊಳೊಂ£ ನೋಡಲ್ಬೋಂ] ಕಲ್ಕಡವಡಿಪೊಡಮೋತು ಸತಿಯೊ 
ಳೋಪನ ಮಾತಿಂಗೆಡೆಗೊಂಡು ಪೊಗಲ್ಲು ಮಗುಲ್ದುಂ ನುಡಿಯಿಸುವಡ 
ಮಜಗೆ ಕೂರ್ತಳೆಂದಾ ವಧುವಂ (ಮದತಿ.` ೧೧-೪೯) ; ಬೆಂಬತ್ತಿ ಪಿಡಿಯ 
ಲಡವಡಿಪಾ ಬೊಜಗನ ತವಕಮಂ ಕಾರುಣ್ಯನಿಧಿ ಕಿನ್ನರಯ್ಯಂ ಕಂಡು 
(ವೃಷವಿ. ೧೭-೮ ವ). ೨. ತವಕಿಸುವಂತೆ ಮಾಡು ; ಆತುರಗೊಳಿಸು 
(2) : ರೆಚ್ಚಿಗಂ ಬೀದಿಗಂ ಬರಿಸಿತೆನ್ನಯ ಭಕ್ತಿ ಅಚ್ಛಿಗಂಗೊಳಿಸಿತಡವಡಿಸಿ 
[ಪಾಕಾಂ. ಕಳವಳಿಸಿ]ತೆನ್ನಯ ಭಕ್ತಿ (ತಿರುರ. ೨೮-೪). ಅಡಬಡಿಸು : 
೧. ಜಾಜುವ ಹೊಳೆವ ಹೆಣಗುವ ಬೆಸುಗೆಬಿಡಿಸುವ ದಿಟ್ಟವಾಳರು ತಿವಿದರಡ 
ಬಡಿಸಿ [ಪಾಠಾಂ. ಹೊಕ್ಕು ಹೆಣಗಿದರು] (ಕುವ್ಯಾಸ. ೨-೧೦೫) ; ಎದೆಯ 
ನೊರಲಿ ಹೊಡಕೊಳ್ಳು ವಂ ಕೆಡೆದೇಳ್ವನಡಬಡಿಪನು (ಮಹಾಂತೇ. ೯-೩೪). 
೩. ಗಾಬರಿಪಡು : ಆ ಸಪ್ಪಳಕ್ಕೆ ಕೂಸು ಅಡಬಡಿಸಿ ಎಚ್ಚತ್ತಿತು 
(ಮುಂಬಯಿ. ೩-೫೧) ; ದೇವರಾಯನು ಅಡಬಡಿಸಿ ಎದ್ದು ಒಂದು ಕಬ್ಬಿನ 
ತೋಟವನ್ನು ಸೇರಿದನು (ಕವೀರ. ೧೧೨). ಅಡಬರಿಸು : ೧. ಬಿಂದಣ್ಣ 
ಗಾಬರಿಗೊಂಡು ಪುಟದು ಬಿದ್ದ. ಎಲ್ಲಿ ನೆಲಕ್ಕೆ ಬೀಳುವನೋ ಎಂದು 
ಅಡಬರಿಸಿ ಅವನ ಕೈಹಿಡಿದೆ (ವೈನಿ. ೫೭). ಅಡವರಿಸು : ೧. ಸಡು 
ಗುಡುನಾಡುವ ಬಾಲಕನಂತೆ ನಾನಡವರಿಸಿ ಹೋಗಿ ಕೆಡಹಿಡೆನೆಂಬಂತೆ ಅಜಕಿ 
ವಿಗೇಕೆ ಗೆಲ್ಲಸೋಲು (ಮೋಳಿಮಾ. ೯೯-೩೯೬) ; ಕೊತವಾಲನು ಅಡವರಿಸಿ 
ಹತ್ತಿರ ಹೋದ (ಕೊತಕಾ. ೧೯). ಅಡಹಡಿಸು : ೧. ನಿಲಲೆಡೆಯಿಲ್ಲ 
ದಡಹಡಸಿ ಸುಡುಮಿಡುವಂದು ನಡನಡ ನಡುಗಿ (ಅಜಿಪು. ೧೧-೧೦ ವ); 
ಆಯೆಡೆಯಿಂದೆ ತಳರ್ದು ಕಿಜಾದೆಡೆ ನಡೆವುದುಮಡಹಡಿಸಿ [ಪಾಕಾಂ. 
ಅಡದಡಿಸಿ] ಮಸಗಿಬಿಡೆ ಜಡಿಯುತ್ತುಂ ಬೀದಿಬೀದಿಗಳೊಳ್‌ ಸೋದಿಸಿ 
ಕಾವ ತಳಾಅಂ ಕಂಡು (ಸುಕುಮಾ. ೭-೧೯, ವ); ತಾಪಸಂ ಮದನ 
ಸಂತಾಪನ ಶರಪಾತಕ್ಕೆ ಸುಗಿದು ಕೈವಿಡಿಯಲಡಹಡಿಸುವುದುಂ (ಸಂರಾಮಾ. 
೮-೬೧ ವ); ನಡುಗಿ ತಡವರಿಸಿ ಬೆಂಕೆಯ ಕೆಡುಗಾಯ್ಬಿಂಗಗಿದು ಜಡೆ 
ಗಳಿಡುನಿನೊಳಹಿಗಳ್‌ ತೊಡರ್ದು ನುಸುಳ್ಹೋಡಿ ಗಂಗೆಯ ಮಡುಗಳ 
ನಡಹಡಿಸಿ ಪುಗುನಿನಂ ಭಯವಶದಿಂ (ಕಾವ್ಯಾಷ. ೪೧೦) ; ಪಿಡಿದಡಸಿ 


ಅರ್ಡಡು ?3ವನೆ ೧೩೪ ಅಡವಿಶಿರುಕ 


ನುಂಗಿ ಪಸಿದಡಹ[(ಪಾಠಾಂ. ವ]ಡಿಸುವ ಭೇತಾಳನುರಿವ ಪೆರ್ವೆಣನಂ | ಭುನನದೊಳಿರುಳಡವಿಗಡಿತಕ್ಕೆ ಹರಿದವು ಕಿರಣ ತೆತ್ತಿದವಭ್ರದಲಿ ತಾರಕೆಯ 
(ಅರ್ಧನೇ. ೫-೨೮); ಆ ತಿರಿಕೂಳ ತೆಲುಂಗರೊಡೆಯನಿಗೆ ಉತ್ತರವೇನೆಂಬು | ತೇರುಗಳು (ಕುವ್ಯಾಡ್ರೋ. ೪-೧೨). [ಅಡವಿ+ ಕಡಿತ] 
ದನ್ನರಿತುಕೊಳ್ಳಲು ನಾವೆಲ್ಲ ಅಡಹಡಿಸುತ್ತಿರುವೆವು (ಮಂತ್ರಶ. ೧೯-೧೬). | | ಅಡವಿಗಾನೆ (ನಾ). ಒಂದು ಊರಿನ ಹೆಸರು: ಮಹಾಪ್ರಭು ಅಡವಿ 


"ಅಡಾವುಡಿ? ಪರಾ. ಗಾವೆಯ ಸಿಂದಗಾಮುಣ್ಣನ ೫ ಒಕ್ಕೆಲು (ಎಕ. ೪11, ಶಿವನೊ. ೩೭-೪ ; 
[ಆ 1? *ಅಡಪಡ 4 -ಇಸ್ಕು. / ಮರಾ. ಹಡ್‌ಬಡ್‌ ; ಹಿಂ. ಹಡ್‌| 5 1140) ; ಜನ್ಮಭೂಮಿಯೂರ್ಗ್ಗಳು ಬಿದಿರೆಯಡವಿಗಾನೆಯ x x x ೫ ೫ 

ಬಡೀ; ನೇಪಾ. ಹಡ್‌ ಬಡ್‌ ; ಪಂಜಾ. ಹಡ್‌ಬಡೀ; ಗುಜ. ಹಡ್‌ ಹಿರಿಯೂರು (ಎಕ. ೪11, ಶಿವಮೊ, ೫೫-೭೯ ; 1167). 

ಬಡ್‌ ; ಒರಿ. ಹಡಬಡಿ ; ಸಿಂಧಿ. ಹಡಬಡಾನು] [ಅಡವಿ + ಗಾವೈ (ಆ ಸಂ. ಗ್ರಾಮ)] 


ಅಡ£[ಡು ?]ವನೆ (ನಾ). ಅಡಿಗೆಮನೆ; ಪಾಕಶಾಲೆ (?): ಮಾಣಿ| | ಅಡವಿಗಿಚ್ಚು "ಅಡವಿಗಿರ್ಚು' ನೋ. 
ಕ್ಯೇಶ್ವರ ದೇವರ್ಗ್ಗೆ ಕೊಟ್ಟ ಅಡ£ಡು ?3ನನೆಯೆಂಟು ಕಯ್ಯ ನೀಳ | | ಅಡನಿಗಿರ್ಚು, ಅಡವಿಗಿಚ್ಚು (ನಾ). ಅಡವಿಯಲ್ಲಿ ಹಬ್ಬುವ ಬೆಂಕಿ; 
(ಮುಂಬರಾ. ೫, ೨೪೮-೬೬ ; 1219). "ಅಡುಮನೆ? ಪರಾ. 19) ಕಾಡುಕಿಚ್ಚು. "ಅಡವಿಗಿರ್ಚುಗೊಳ್‌' ಪರಾ. ಅಡನಿಗಿಚ್ಚು 2 
[ಅಡು ? + ಮನೆ] ಪರವಾದಿಗಳ ಸಂಭ್ರಮಾಟವಿಗುಣ್ಮುವಡವಿಗಿಚ್ಚಿನ ಬೀಜದಂತೆ... 
ಅಡವರಿಸು "ಅಡವಡಿಸು' ನೋ. | ಸಷಣ್ಮುಖನಖಿಳಶಕ್ತಿ ಬಂದೊಳಪೊಕ್ಕು ಶೋಭಿಸುತಿರೆ (ಸದ್ಮರಾ. ೪-೨೮); 
ಅಡವಳಿ (ನಾ). ಒಂದು ಊರಿನ ಹೆಸರು: ಅನ್ತೆಬಳಿ ಪುಣುಶೆಯೆ ಅಡನಿಗಿಚ್ಚಟ್ಟದೆಳವುಲ್ಲೆ ಯಂತೆರ್ದೆ ದಡಂದಡಿಸಿ (ಚಿಬಪು. ೧೯-೪೩). 
ಆಳರಿಯ ಕಜುಕೆಆತಿಯೆ ಅನ್ಲೆ ಪೋಗಿ ಕಲ್ಕುಪ್ಪೆಯೆ ಅನ್ತೆಪೋಗಿ ಮುಕ್ಕಲ್ಲಿ| | (ಅಡವಿ + ಕರ್ಚು] 
ಪೋಗಿ ಅಡವಳಿಕೆಜಿಯ ಪಡುವಣ ಖಡೆ ಗೋಡೆ (ಎಕ. ೫೪1, ತಿಸಟೂ. |15| ಅಡವಿಗಿರ್ಚುಗೊಳ್‌ (ಕ್ರಿ). ಕಾಡುಕಿಚ್ಚಿಗೆ ಸಿಕ್ಕಿ ಬೀಳು: ತೋಣ 


೧೪೦-೬೯ ; 900), (<7? ಅಡ್ಡೆ, * ಪಳ್ಳಿ] ಲೊಡನಾ ರುಂಡಮಂ ಮುಂಡಮಂ ಕಂಡಡವಿಗಿರ್ಚು[ನಾಠಂ. ಗಿಚ್ಚು] 
ಅಡವಳಿಸು (ಕ್ರಿ). “ಅಳವಡಿಸು, ಹೊಂದಿಸು ಜೋಕೆಮಾಡು, ! | ಗೊಂಡ ಪುಲ್ಲೆಯಂತೆ ಹರಣಂ ಹಮ್ಮೊಸಿ (ರಾಜಶೇ. ೧೩-೧೦೪ ನ). 
ಕೂಡಿಸು, ಸೇರಿಸು” (ಪ್ರಭಣ್ಣ ೩೩). [೮ ಅಳವಡಿಸು] | [ ಅಡನಿಗಿರ್ಚು * ಕೊಳ್‌] 
ಅಡವಾಯ್‌ "ಅಡ್ಡವಾಯ್‌' ನೋ. ಅಡವಿಗುಂಬಳ (ನಾ). ಕಾಡುಕುಂಬಳ (ಕಿ). (ಅಡನಿ * ಕುಂಬಳ] 
ಅಡವಾರ (ನಾ). (ಉಕ) ವಾರದಲ್ಲಿ ಸಂತೆ ನಡೆಯದ ದಿನ. 20| ಅಡವಿಗು ಅ (ನಾ). ಕಾಡಿನಲ್ಲಿ ಅಲೆದಾಡುವ ಕುರಿ; ಕಾಡುಕುರಿ: 
(< ಅಡ್ಡ + ವಾರ್ಯ) ಆತ ದಾಯಾದೃರಿಗೆ ಕಪಟದ್ಯೂತದಲಿ ಸಾಮ್ರಾಜ್ಯಲಕ್ಷ್ಮಿಯ ಸೋತು 
ಅಡನಿ (ನಾ). ಕಾಡು; ಅರಣ್ಯ : “ಟಕಾರಕ್ಕೆ ಡಕಾರಂ : ಆಟನಿ-ಅಡವಿ? | ಸತಿಸಹಿತಡವಿಗುಟಿಯಾದನು ಕಣಾ (ತೊರರಾ. ೩-೨-೧೩). ಔ ಅಡವಿ 
(ಶಮದ. ೨೫೫ ಪ್ರಯೋ) ; ಎಡೆಯೊಳಡವಿಯೊಳ್‌ ಕಳ್ಳರ್‌ ಬಟ್ಟಿ ಗಟ್ಟ | ಗುಳ್‌ಯಾಗು ಎಂಬುದಕ್ಕೆ ಅಡವಿಗೆ ಗುರಿಯಾಗು, ಕಾಡು 
ಮೇಲ್ವಾಯ್ದಿಆಕಡೊಡೆ (ವಡ್ಡಾರಾ. ೭೬-೧೨) ; ಆವಡವಿಗಳೊಳ್‌ ಪಣ್ಬಲ ಪಾಲಾಗು ಎಂದು ಅರ್ಥಮಾಡುವುದೂ ಸಾಧ್ಯ. [ಅಡವಿ ಕುಲ್ಕ] 
ಮಾವಗಮೊಳವು (ಸಂಸಭಾ. ೭-೪೬); ಒಂದಡವಿಯೊಳ್‌ ಬೀಡಂ ಬಿಟ್ಟು |25| ಅಡನಿಗೆಣಸು (ನಾ). ಕಾಡುಗೆಣಸು : ಕೂಲಿಗೆ ಬರುವುದಿಲ್ಲವೆಂದು ಹೇಳಿ 
(ಧರ್ಮಾಮೃ.೨-೧೮೨ ವ) ; ಅಡವಿಯಲೊಂದು ಮನೆಯ ಮಾಡಿ ಆಶ್ರಯ ದವನು ಹೊಟ್ಟಿಗೆ ಅಡವಿಗೆಣಸು ಮುಂತಾದ ಆಹಾರವ ಹುಡುಕುವುದಕ್ಕೆ 
ವಿಲ್ಲದಂತಾಯಿತ್ತು (ಅವಚಂ. ೫೧-೨೨೦) ; ಆಡವಿಯೇ ಸಾಮ್ರಾಜ್ಯ ತಿರುಗಬೇಕಾದೀತು (ಮುಂಬಯಿ. ೫-೯೯ ; ಕಿ). [ಅಡವಿ ೬ ಗೆಣಸು] 
ನಿಮ್ಮಡಿಯೊಡನಿರಲು ನೀವಿಲ್ಲದಾ ಪುರವಡನಿ ನಮಗಹುದು (ಕುವ್ಯಾನಿ. | | ಅಡನಿಗೋಟಲೆ (ನಾ). ಕಾಡಿನಲ್ಲಿ ಅನುಭವಿಸುವ ಸಂಕಟ: ದನು 
೧-೯); ಅಬ್ಬರಕಂಜಿ ಅಡವಿಯ ಹೊಕ್ಳರೇನೆಂಬೆ (ಕಂನನಿ. ೧೧-೫೩). | ಜಾದಿ ಖಳರೊಡನಡವಿಗೋಟಲೆಯೆಂದು ಬಿಸುಸುಯ್ದ(ಕುವ್ಯಾಅ. ೧೭-೯). 


ಅಡವಿಯ ಕಾಗೆ - ಕಾಡಿನಲ್ಲಿ ವಾಸಿಸುವ ಕಾಗೆ: “ಕಾಕೋಲಃ |30 [ಅಡವಿ * ಕೋಟಲೆ] 
. .. ವನಾಶ್ರಯಃ -ಈ ೫ ಅಡವಿಯ ಕಾಗೆ” (ಹಲಾಯು. ೪೧-೯೩). | | ಅಡವಿಗೋರಂಬಖೆ (ನಾ). ಒಂದು ಬಗೆಯ ಗಿಡ; ಕಾಡುಗೋರಂಟಿ. 


ಅಡನಿ ಅಂಟರಿಕೆ - ಒಂದು ಬಗೆಯ ಅಂಟುಪುರಲೆ ಹುಲ್ಲು (ಕ). [ಅಡವಿ + ಗೋರಂಟಿ] 
[ಸಂ. ಅಟವಿ. P "ಅಡನಿ” ಎಂಬುದು ಮೂಲತಃ ದ್ರಾನಿಡಶಬ್ದ ಅಡನಿಜಟ್ಟಣ್ಣ (ನಾ). ಒಂದು ದೇವತೆಯ ಹೆಸರು. 
ವೆಂದು ಅಧುನಿಕ ವಿದ್ವಾಂಸರ ಅಭಿಪ್ರಾಯ.] ಅಡವಿಜಟ್ಟಣ್ಣನ ಮಾಡು - ಜಟ್ಟಣ್ಣ ಎಂಬ ದೇವತೆಯ ಆರಾ 
ಅಡನಿಕಡಲೆ (ನಾ). ಒಂದು ಔಷಧಿಯ ಗಿಡ; ಕಾಡುಕಡಲೆ |3| ಧನೆ ಮಾಡು: ಅಡವಿಜಟ್ಟಿಣ್ಣನ ಮಾಡಲಿಕ್ಕೆ ಸಡ ಗರ ಸಂಪತ್ತಿನಿಂದ 
(ಪಂಡಿತ. ೮). [ಆಡನಿ* ಕಡಲೆ] | ಹೆಡಿಗೆತುಂಬ ಹೋಳಿಗೆ ತುಂಬಿ ಕೊಡ ನೀರಿಗೆ ಹೊ ದೆ «ವೆ (ಕನಕ. 
ಅಡನಿಕೋಣ (ನಾ). "ಗವಯ- ಅಡವೀ ಕೋಣ” (ಗಂಗಾಮ. ೧೨೧-೨). [ಅಡವಿ + ಜಟ್ಟಣ್ಣ] 
೧೧೩). [ಅಡವಿ * ಕೋಣ] ಅಡವಿಡು, ಅಡಹಿಡು (ಕ್ರಿ). ಒತ್ತೆಯಿಡು : ಅವನು ತನ್ನ ಹೆಂಡತಿಯ 
ಅಡನಿ ಕೋಳಿ (ನಾ). “ಕುಕ್ಕುಭ- ಅಡವೀಕೋಳಿ ” (ಗಂಗಾಮ. ೮೨). i ಮೈಮೇಲಿನ ಒಡವೆಗಳನ್ನೆಲ್ಲಾ ಅಡವಿಟ್ಟು ಹಣವನ್ನು ತಂ ದುಕೊಟ್ಟಿನು 
[ಅಡವಿ * ಕೋಳಿ (ಆ ಕೋಟಾ)] 140| (ರೂಢಿ). ಅಡಹಿಡು : ನಿರುಪಮನೆ ಸಲಹೆಂದು ಪಾಡಿ ಒಲಿಸಿ ಮುಂತೆ 
ಅಡವಿಕ್ಕು, ಅಡಹಿಕ್ಬು (ಕ್ರಿ). ಒತ್ತೆಯಿಡು (8). ಅಡಹಿಕ್ಕು: | ಡಹಿಟ್ಟ ಅಕ್ಷಯನಿಧಾನಮಂ ಪಳೆಯಂತೆ ಪಡೆದು ತುಂಬುರ ಮಂತ್ರಿಯೊಳು 
ತನ್ನಾತ್ಮಜೆಯನಡಹಿಕ್ಕಿ ಶಿವಪೂಜೆಯವಸರಕ್ಕೆ ತರಲು ಪನ್ನೆರಡು ಪೊನ್ನಂ ಮನಂಗೊಳಿಪಂತೆ ಪೊಂದೇರನಿನ್ನಲಂಕರಿಪುದೆಂದೊರೆದನಾ ನಂಬ್ಯಣ್ಣನು 
(ಪಾಸೋಪು. ೪-೪೫). [ಆಡವ್ಳು (ಆ ಆಡರ್ಪ) + ಇಕ್ಕು] (ಸೌಂದಪೂ. ೧೧-೩೫). [ಅಡವ್ಯ (ಆ ಅಡರ್ಪು) * ಇಡು] 
ಅಡವಿಖಾರಗೆಣಸು (ನಾ). ಕಾಡುಶುಂಠಿ (ಪಂಡಿತ. ೮). : | ಅಡನಿತಗಚೆ (ನಾ). ಕಾಡುತಗಚೆ ಗಿಡ (8). [ಅಡವಿ * ತಗಚೆ] 
[ಅಡವಿ * ಖಾರಗೆಣಸು] | ಅಡವಿತಿರುಕ (ನಾ). ಕಾಡಿನಲ್ಲಿ ಅಲೆಯುವವನು : ರಾಮ ಅಡವಿ 


ಹೆ | ಪ 
ಅಡನಿಗಡಿತ (ನಾ). ಕಾಡನ್ನು ಕಡಿಯುವುದು : ಹರೆದುದೋಲಗನಿತ್ತ | ತಿರುಕ,. ಬುದ್ಧ ಬತ್ತಲೆತಿರುಕೆ (ನಿರಾಭ. ೧೩೧). [ಅಡನಿ* ತಿರುಕ] 


ಅಡನಿದಾಣ 


ಅಡನಿದಾಣ (ನಾ). ಅರಣ್ಯ ಪ್ರದೇಶ: ಕ್ಷೋಣಿಪ ಸುಧನ್ವನಕ್ಷೀಣ ವಿಕ್ರಮ 
ಶಿಖಿಯ ಚೂಣಿಯ ಮಹಾಜ್ವಾಲೆ ಕೇಣಿಗೊಂಡರಿಬಲಶ್ರೇಣಿಯೆಂಬೊಂ 
ದಡವಿದಾಣಮಂ ಹೊಕ್ಕೆ ಂತಿರೆ (ಜೈ ಮಿಭಾ. ೧೨-೪೨). [ಅಡವಿ * ತಾಣ್ಯ] 
ಅಡನಿನೆಲ್ಲಿ (ನಾ). ಒಂದು ಮೂಲಿಕೆ ; ಕಾಡುನೆಲ್ಲಿ (8). 
[ಅಡವಿ + ನೆಲ್ಲಿ] | 
ಅಡವಿಪಾರಿವಾಳ (ನಾ). ಕಾಡುಪಾರಿವಾಳ : ಅಡನೀಪಾರಿನಾಳಗಳು | 
ಮನುಷ್ಕರನ್ನು ನಂಬುವದಿಲ್ಲ (ಮುಂಬಯಿ. ೩-೧೧೦). 
[ಅಡವಿ * ಪಾರಿವಾಳ] 
ಅಡನಿಪಾಲು (ನಾ). ಕಾಡುಪಾಲು; ದಿಕ್ಕುಕೆಟ್ಟು ಹೋಗುವುದು ; 
ಹಾಳಾಗುವುದು. 10 
ಅಡನಿಪಾಲಾಗು-ಕೆಟ್ಟು ಹೋಗು ; ಹಾಳಾಗು. [ಅಡವಿ * ಪಾಲ್ಕು] 
ಅಡವಿಬಾರಿ (ನಾ). ಒಂದು ಬಗೆಯ ಗಿಡ ; “ಮಧುರ ” (ಗುನಿನೊ). 
[ಅಡವಿ + ಬಾರ್ಕಿ] 
ಅಡವಿಬೀಳು (ಕ್ರಿ). ೧. ಕಾಡಿಗೆ ಓಡಿಹೋಗು ; ಕಾಡಿನಲ್ಲಿ ಸಿಕ್ಕಿ ಕೊ: 
ನಿಜಗುಣಿಯು ದಾರಿತಪ್ಪಿ ಅಡನಿಬಿದ್ದನು (ಮುಂಬಯಿ. ೩-೧೨೧). |15, 
೨. ಅಡ್ಡದಾರಿ ಹಿಡಿ (ಉಕ). ೩. (ಹೊಲಗದ್ದೆ) ಹಾಳುಬೀಳು; 
ಬಂಜರುಬೀಳು. [ಅಡವಿ * ಬೀಳ್ಳು (ಆ ಬೀಲ,)] 
ಅಡವಿಬೆಕ್ಕು (ನಾ). ಕಾಡುಬೆಕ್ಕು. [ಅಡವಿ * ಬೆಕ್ಕು (ಆ ಚಿರ್ಕು)] 
ಅಡವಿಮಲ್ಲಿಗೆ (ನಾ). ಕಾಡುಮಲ್ಲಿಗೆ (ಪಂಡಿತ. ೮). 
[ ಅಡವಿ * ಮಲ್ಲಿಗೆ] 20 
ಅಡನಿಮೃಗ (ನಾ). ೧. ಕಾಡಿನಲ್ಲಿ ವಾಸಮಾಡುವ ಪ್ರಾಣಿ; ಫಡ 
ಮೃಗ : ಕಪ್ಪೆಯುಂ ಮುಂಗುರಿಯುಂ ಮೊದಲಾಗೊಡೆಯ ಅಡವಿಮೃಗಂ 
ಗಳುಂ [ಪಾಕಾಂ. ಸ್ಥಲಚರಂಗಳುಂ] (ವಡ್ಡಾರಾ. ೯೭-೭). ೨. ಏನೂ 
ತಿಳಿವಳಿಕೆಯಿಲ್ಲವ ಮನುಷ್ಯ. [ಅಡನಿ* ಮೃಗ] 
ಅಡನಿಯಾಡು (ನಾ). ಕಾಡಿನ ಆಡು (ಮುಂಬಯಿ. ೫-೨೪. ಕಿ). 25 
[ಅಡನಿ + ಆಡ್ಕು] 
ಅಡನಿಯೊಗು (ಕ್ರಿ). ಕಾಡನ್ನು ಪ್ರವೇಶಮಾಡು : ತಂದೆ ನಿಖಿಳಾವ 
ನಿಯ ರಾಜ್ಯವನಂದು ತನಗಿತ್ತಡವಿಯೊಗಲರಪಿಂದನಾಭನ ಭಕ್ತನಾ ಧ್ರುವ 
ನೊಲಿದು ರಾಜ್ಯದಲಿ ನಿಂದಂ (ನಿಭಾಗ. ೪-೯-೬). [ಅಡನಿ* ಪೊಗು] 
ಅಡವಿರಾಗಿ (ನಾ). ಒಂದು ಬಗೆಯ ಹುಲ್ಲು (8). [ಅಡವಿ ರಾಗ್ಮಿ] |30 
ಅಡವಿರಿಸು (ಕ್ರಿ). ಅಡವಿಡು; ಒತ್ತೆಯಿಡು: ಅಡವಿರಿಸಿ ಮಕ್ಕಳಂ 
ಸಿರಿಯಡಿಯೂಳಿಗವೆಸಗಿ ದೊರೆಗಳಪ್ಪನಿತಜಕೊಳೆ ಅಡನಿನೆಳೆಯೂಳಿಗದ 
ವರ್‌ ಪಡೆದರ್‌ ಚಿಕದೇವರಾಯನಿಂ ದೊರೆತನಮಂ (ಅಪ್ರತಿ. ೧೧೧-೭). 
[ಅಡವ್ಳು (< ಅಡರ್ಪು) * ಇರ್‌ + -ಇಸ್ಕು] 
ಅಡವಿರುದ್ರಾಕ್ತಿ (ನಾ). ಒಂದು ಮೂಲಿಕೆ ; ಕಾಡುರುದ್ರಾಕ್ಷಿ ಗಿಡ: |35 
(ಕಿ). [ಅಡವಿ +೬ ರುದ್ರಾಕ್ಷಿ) 
ಅಡನಿವೂ (ನಾ). ಕಾಡುಹೊವು : ಅಲರ್ದಡವಿವೂಗಳನು ಬನದುಳ್ಳ ಲರ 
ನೆಲ್ಲವನಾಯ್ಡು (ಸಾಳ್ವಭಾ. ೩-೨೨). [ಅಡವಿ * ಪ್ಯೂ) 
ಅಡನಿನೆಣ್ಣು (ನಾ). ಕಾಡಿನಲ್ಲಿ ವಾಸಮಾಡುವ ಹೆಂಗಸು; ಬೇಡಿತಿ: 
ತಮ್ಮ ಕಣ್ಮನವ ಕೈಸೆಅಕಿಗೊಟ್ಟ ರಡವಿವೆಣ್ಣುಗಳು (ಮೋಹತ. ೧೯-೭೮). |40 
[ಅಡವಿ + ಪೆಣ್ಮು (ಆ ಪೆಣ್‌)] 
ಅಡನಿಸಣಬು (ನಾ). ಕಾಡುಸೆಣಬಿನ ಗಿಡ (೪). 
[ಅಡನಿ * ಸಣಬು (ಆ ಸಣಂಬು)] 
ಅಡವಿಸೀಗೆ (ನಾ). ಕಾಡುಸೀಗೆ (8). [ಅಡವಿ ಸೀಗೆ] 
ಅಡವಿಹತ್ತಿ (ನಾ). ಕಾಡುಹತ್ತಿಯ ಗಿಡ (ಕ). 45 
[ಅಡವಿ * ಹತ್ತಿ (ಆ ಪಟಸ್ತಿ)] 


೧೩೫ 


ಅಡಸಟ್ಟಿ 


ಅಡನಿಹಾಗಲ (ನಾ). ಕಾಡುಹಾಗಲ ಗಿಡ (ಸಂಡಿತ. ೮). 


[ಅಡವಿ * ಹಾಗಲ (ಆ ಪಾಗಲ)] 


ಅಡವಿಹೆಸರು (ನಾ). ಕಾಡುಹೆಸರು ಗಿಡ (ಗಂಗಾಮ. ೩೨೫). 


[ಅಡವಿ * ಹೆಸರು (ಆ ಪೆಸಜ್ಕು)] 


5 ಅಡವೀಸಿಂಗ (ನಾ). ಕಾಡಿನಲ್ಲಿರುವ ಸಿಂಹ: ಮಳಲೊಳ್‌ ತೈಲಂಗಳಂ 


ಹಿಂಡಲಕ್ಕ ಡೆನೀಸಿಂಗವ ತಿದ್ದಲಕ್ಕು (ಸೋಮೇಶ. ೪೯). 
[ಅಡವಿ + ಸಿಂಗ] 


ಅಡವು, ಅಡಹು, (ನಾ). ೧. ರೀತಿ; ಹದ: ಲಿಂಗಮೊಡಲುಸುರನೊಳ 


ಕೊಂಡವರ್‌ ಸುಲಿಂಗಪ್ರಾಣಿಗಳ್‌ ದಲೆನಿಪರವರ್ಕಳಾ ಅಡನೆಲ್ಲ ಲಿಂಗ 
ದಡವು (ಪದ್ಮರಾ. ೧೨-೪೧) ; ಬೆರಲ ಸೇವಗೆಯಾವಿ[ಪಾಕಾಂ. ದಿ]ಯಡ 
ವಾದ ಕಜ್ಜಾಯಗಳಂ ತೆಗೆದುಕೊಂಡು (ಸೂಪ ಶಾ. ೩-೭); ಆ ಪಡೆಯ 
ಪರಾಕ್ರಮದಡವ ನಾನೇನ ಬಣ್ಣಿಪೆನು (ಕ ೨ ನ ವಿ. ೧೧-೨೦). "ಅಡವು 
ಗಾಣ್‌' ಪರಾ. ೨. ಹಿಡಿತಕ್ಕೆ ಉಚಿತವಾದ ಗಾತ್ರ; ಯೋಗ್ಯ 
ವಾದ ಪ್ರಮಾಣ: ಈ ಬಡಶೌರಿ ತನಗೊಂದಡವೆ ಹೇಳಿಂದ (ಪ್ರಹ್ಲಾಚ. 
೧೩-೬೦) ; ಸಮುದ್ರಗಳ ಲಂಥಿಸುವಂಗೊಂದಡವೋ ಕೊಳಚೆಯುದಕ 
(ಪ್ರಹ್ಲಾಚ. ೧೩-೧೦೦); ೩. ಸಮೃದ್ಧಿ ಜನಕ್ಕಾಗುವ ಹಾಗೆ ಆಹಾರ. 
ವೆಲ್ಲವನ್ನು ಅಡವಾಗಿ ಕೊಂಡು ಬಾ (ಸ್ಯಾಂಡರ್‌);; ಮಳೆ ಆಡವಾಗಿ ಬಂತು, 
ಪಯ್ರು ಅಡವಾಗಿ ಬೆಳೆದವು (೪). ೪. ಒತ್ತೊತ್ತಾಗಿರುವಿಕೆ; ದಟ್ಟ 
ವಾಗಿರುವಿಕೆ (ಉಕ): ಹೊಲನೆಲ್ಲವು ಗುಂಪುಗುಂಪಾಗಿ ಎದ್ದದೆ, 
ಬಿತ್ತಿದ ಬೀಜವು ಬಹು ಅಡವು (ಸ್ಕಾಂಡರ್‌). ಅಡಹ್ಮು : ೨. ಫಳ 
ವೊಳಗುಕೊಳೆತು ಹೊಜಗೆ ಈಡಾದರೆ ಮೆಲುವರಿಗೆ ಅಡಹೆ ( ಸುಂಕಬಂ. 
೫೯) ; ಅಡಹುಳ್ಳ ಕಾಂತೆಯನವಚಿಕೊಂಡು (ಸೊ € ಮ ಚ. ೪-೪೫). 
ಹೊಯಿವುದಕ್ಕೆ ಕೈಗೆ ಆಡಹಿಲ್ಲ (ಏಲೇ ಶ್ವ. ೬೨); ನನ್ನಸಿಗೆ ನೀನಡಹಲ್ಲ 
ಬಲ್ಲುದಮಾಡು ಹೋಗೆಂದ (ಸಾಳ್ವಭಾ. ೭-೫೯). 

(ದೇ. ॥ ತಮಿ. ಅಡೈವು; ಮಲ. ಅಡವು] 


ಅಡವು "ಅಡರ್ಪು' ನೋ. 
ಅಡವು "ಅಡಪು' ನೋ. 
ಅಡವುಗಾಣ್‌ (ಕ್ರಿ). ರೀತಿಯನ್ನು ಕಾಣು : ಮುಡಿ ಸಡಿಲ್ದಾವರಿಸೆ 


ರಾತ್ರಿಯಾಯ್ತೆಂದು ಹಿಡಿಮಿಡಿಗೊಳ್ವ ಜಕ್ಕವಕ್ಕಿಗಳನಾ ಚೆಲ್ವ ಮೊಗದಡವು 
ಗಂಡಿಂದುಮಂಡಲಮುದಯವಾಯ್ತೆಂದು ನಸುಮುಗಿವ ಬಿಸಜಂಗಳಂ 


(ಪದ್ಮರಾ. ೮-೪೫). [ಅಡವು * ಕಾಣ್‌] 


ಅಡವುಚೀಟು (ನಾ). ಒಂದು ವಸ್ತುವನ್ನು ಅಡವಾಗಿ ಇಟ್ಟದ್ದಕ್ಕೆ 


ಬರೆದುಕೊಡುವ ಪತ್ರ. (ಕಿಸಂಗ್ಲಾ. ೪೭). 
[ಅಡವ್ರು (ಆ ಅಡರ್ಪ) * ಚೀಟ್ಕು] 


ಅಡವುಹಾಕು (ಕ್ರಿ). ಅಡವಿಡು ; ಒತ್ತೆಯಾಗಿ ಕೊಡು; ಆಧಾರ 


ಮಾಡು : ರಾಮಕೃಷ್ಣ ಆಸ್ತಿ ಅಡವುಹಾಕಿದನೆಂದು ಯಾರಲ್ಲೂ ಬಾಯಿ 
ಬಿಡಬೇಡ, ಜೋಕೆ. ನಾಳೆ ತೊಂದರೆಯಾದೀತು. (ತ್ಯಾಗಮ. ೬೧). 
[ಅಡವ್ಳು (ಆ ಅಡರ್ಪ್ಯ) * ಹಾಕು (ಆ ಪಾಯ್ಯು,)] 


ಅಡವುಳಿ (ನಾ). ಅಡಿಗೆ ಮಾಡಿಕೊಂಡು ಜೀವಿಸುವವನು 


(ಸ್ಯಾಂಡರ್‌). [ಆ ಅಡು * -ಉಳ್ಳಿ) 


ಅಡನೆಟ್ಟಿ *ಅಡ್ಡವೆಟ್ಟ' ನೋ. 

ಅಡವೊಡ್ಡು "ಅಡ್ಡವೊಡ್ಡು' ನೋ. 

ಅಡವೊಯ್ಲು "ಅಡ್ಡವೊಯ್ಲು' ನೋ. 

ಅಡಸಟ್ಟೆ (ನಾ). ೧. ಅಂದಾಜು; ಅಂದಾಜು ಮಾಡುವುದು 
(ಸ್ಕಾಂತಂ). (ಗು). ೨. ಹೆಚ್ಚುಕಡಮೆ ಇರುವ ; ನಂಬಲರ್ಹ 


ವಲ್ಲದ; ಕರಾರುವಾಕಲ್ಲದ (ಸ್ಯಾಂಡರ್‌). "ಸಟ್ಟಾ? ಪರಾ. 


ಅಡಸರಣೆ ೧೩೬ 
ಅಡಸಟ್ಟಿ ನೋಡು - ಅಂದಾಜುಮಾಡು (ಸ್ಕಾಂಡರ್‌). ಅಡಸಟ್ಟಿ : 

ಲೆಕ್ಕ ಎ ಅಂದಾಜಿನ ಮೇಲೆ ಮಾಡಿದ ಲೆಕ್ಕು (ಸ್ಯಾಂಡರ್‌). 
ae ಮರಾ. ಅಡಸಟಣೇ = ಅಂದಾಜುಮಾಡು. / ಗುಜ. ಅಡ | 
ಸಟ್ಟೋ - ಅಂದಾಜು] | i 
ಅಡಸರಣೆ (ನಾ). “ಅಡ್ಡ ಬರುವ ತೊಡಕು (ಸಿರಿಕೋ). | 5 
[+ ಮರಾ. ಅಡಸರ್‌]. | 

ಅಡಸರಿ (ನಾ). - ಅಡ್ಡ ಮಳೆ : ಅಡಸರಿ ಬಲ್ಸರಿ sini 
ನಟ್ಟಿ ವನಿ ತುಷಾರಂ ಬಿಜಹಂ ಜಡಿ ಜಿನುಗು ಜ್‌ ತುಂತುರ್‌ ಬಿಡ | | 
ದಡಿಯಿಡಗೊಡದೆ ಕರೆದನಿರುಳುಂ ಪಗಲುಂ (ತ್ರಿಪುವಿ. ೮-೩೯). 
[ಆ ಅಡ್ಡ, * ಸಲ್ಪ] | 
ಅಡಸಲ್ಲ "ಅಡ್ಡಸರ' ನೋ. A 
ಅಡಸಲ್ಕ (ನಾ). (ಉಕ) ಹೆಚ್ಚಾಗಿ ಬೆಂದುಹೋದದ್ದು : ಅನ್ನ | | 

| 

5 


10; 


ಅಡಸಲನಾಗಿ ಹೋಯಿತು (ಕಸ್ತೂರಿ. ೧೯೬೫, ಮಾರ್ಚಿ, ೧೦೪). 
[~ ಅಡ್ಕು. / ತೆಮಿ. ಅಡಿಚಿಲ್‌ - ಅನ್ನ] 
ಅಡಸಲ್ಕ (ನಾ. (ಉಕ) ನೇಗಿಲು ಹೂಡುವವನು ಕೈಯಲ್ಲಿ ಹಿಡಿ: 
ಯುನ, ನೇಗಿಲಿಸೆ ಜೋಡಿಸಿದ ಒಂದು ಉಪಕರಣ; ಮೇಖ: ರಡ 
ಸಲ ಹಿಡಿಯಲು ಬಾರದ ರೈತ ಅಳಿದರೇನು ಉಳಿದರೇನು'? (ರೂಡಿ). [?] | | 
ಅಡಸಲು (ನಾ). ಹೆಗ್ಗಣವನ್ನು ಹಿಡಿದು ಕೊಲ್ಲಲು ಉಪ ಪಯೋಗಿ| | 
ಸುವ ಒಂದು ಸಾಧನ (?) : ಅಡಸಲಿನ ಪೆಟ್ಟಿಗೆ ಸಿಕ್ಕಿದ ಮೂಷಕ | 
ಗಳಂತೆ (ಸೌಗಂಧಿ. ೨೪೯-೯). [2 :20 
ಅಡಸಲುಬಡಸಲು (ಅ). (ಉಕ) ಅವ್ಯವಸ್ಥಿತವಾಗಿ : ಏನೋ; | 
ಮಹಾಘಟನೆ ನಡೆದಿರಬೇಕು ಎಂದು ತೋಟಿ ಅಡಸಲು-ಬಡಸಲು! | 
ಸಾಮಾನು ತುಂಬಿದ ನಮ್ಮ ಅಡಕಿಲ ಕೋಣೆಗೆ ಓಡುತ್ತ ನಾನು ಹೋದೆನು; 
(ಚೀನಜಾ. ೬೪). ([?] 
ಅಡಸಾರ "ಅಡ್ಡಸರ' ನೋ. 25 
ಅಡಸಾಲ "ಅಡ್ಡಸರ ನೋ. 
ಅಡಸು (ಕ್ರಿ). ೧. ಬಿಗಿಯಾಗಿ ಒತ್ತು; ಅಮುಕು; ಅದುಮು : ಚಿಳರೆ: 
ಮುಖಾಬ್ಧಮಾಯ್ತಡಸಿದೊಳ್ಳೆಲೆಯಂತೆ (ಕಾವ್ಯಸಾ. ೧೬೦ ; ಶೂದ್ರಕ) ; | 
ತೊಡೆದು ತಿಲತೈಲಮಂ ಕರಪು(ವು)ಡಿ ಸಾಸಿವೆ ಲೋಯಿಸರದ ತತ i 
ವನಿಟ್ಟಿಡಸಿ ಬಿಗಿತಾಗಿ ಕಟ್ಟಿಲ್‌ ನಿಡುಪೊಂಗುಡಿದಿರ್ದ ಕೆಯ್ಲೆ ಭಂಗಂ: 30; 
ಬಡುಗುಂ (ಲೋಕೋಪ. ೯-೧೩೨) ; ಕಲಹಂಸೆಗಳ್‌ ಬಲ್ಲಿ ಡ್ಲಿತಪ್ಪು ದೊಂದು | 
ದಕ್ಕಂ ತಂದದಣಕಿರಡು ಕಡೆಯುಮಂ ತಾವಡಸಿ ಕರ್ಚಿ (ಪಂಚತಂ. | 
ತೆಂಗಿನ ಪೊಸನೇಣಿಂದಖುದಿಂಗಳ್ವರಮಡಸಿ el | 
ಕಟ್ಟಿದೊಡಂ (ಧರ್ಮಾಮೃ. ೨-೯೨) ; ಮಡದಿಯಡೆಗೊರಳ ನಡುವಡಸಿ ; | 
ಮೂಡಿದನು . ... ವಿಶ ಕೈನಾಥಂ (ಹಚಕಾ. ಅಡಸಿ ಪೊಡೆವ | 351 
ಬಂಗಡೆ (ಕಮದ. ಜಂ ಸುಪತ್ರದೊಳಂ ಬಜೆಯಂ ಬೆರಸದನಡಸಿ ! | 
ಮೆಲಿದು ತೇಟ್ಗಡಿದನ ಕರ್ಣಂಬುಗಲೂದಲ್‌ ವನಿಷಮಿಟೀಗುಂ ( ಖಮದ. [ 
| 
| 
| 
| 


೧೫-೧೪) | 


೧೩-೧೯) ; 


೧೧-೨೩). ೨. ಒತ್ತಿ ಒಳಸೇರಿಸು; ತುರುಕು; ಗಿಡಿ: 
ಗಾಢಪ್ರವೇಶೇ » (ಶಮಧಾ); ತನ್ನ ಪಿರಿಯ ಮಗನಪ್ಪ ವೃ ಷಸೇನನನಂತಕ | 
ನಣಲೊಳಡಸಿ ತನ್ನು ನುನಣಲೂಳಡಸಲೆಂದಿರ್ದ” ವಿಕ್ರ ಮಾರ್ಜುನನಂ 40 
ನೋಡಿ (ಪಂಪಭಾ. ೧೨- as ವ); ಎರಡು ಕರದ ಬೆರಳಂ ಕವಿಯೊಳಿಡಿ 
ದಡಸಿ ಸರ್ವಮುನಿವರರಿಂದ ಕ್ಸ ಮುಗಿಸಿಕೊಂಬ (ಹಚಕಾ. ೮-೩೧); ಒಳ | 
ಗಡಸಿ ಕರುಳನು ಮುಚ್ಚಿ ಮಂತ್ರಿ ಸಿ ತೊಡೆದರಖಿಳೌಷಧಿಗಳನು (ಕುವ್ಯಾಭೀ. | 
೫-೪೨); ಏಣ hd ಬಟೊಡ್ಡ ರಕ್ತ ನನೀಂಟ ತನಿಯಡಗನಡ | 
ತಿಂದು (ಸಾಳ್ವಭಾ. ೧೫-೨೩). ೩. ಹದಿ; ಮೆಟ್ಟು; ಕೆತ್ತು: ಗಾಂಡೀವ; iss 
ಜಾ  ಫಾತದೊಳಿಂದ್ರ ನೀಲಂಗಳನಡಸಿದಂತಿರ್ದೆರಡುಂ ಮುಂಗೆಯ್ಗ ಳ 


ಅಡಸು 


ಕರ್ಪಂ ತೀನೆ ತೊಟ್ಟಿ ಬಳೆಗಳ್‌ (ವಂಪಭಾ. ೮-೫೫ ವ); ನವರತ್ನ್ನಗಳಡ 
ಸಿದ ವಿಷ್ಟರದೆ ವಿಗಡರಕ್ಕಸರಾಯ ಕುಳಿತಿರ್ದೆ (ಮೋಹತ. ೧೧-೩೨); 
೪. ಒತ್ತಿ ಹಿಡಿದುಕೊ: ಅಂಗುಳೊಳಡಸಿದ ವಿಷಮುಂ ಭಂಗುರತರ 
ವಿಷಮದೃಷ್ಠಿ ಹ್ಟ್ರಿಯುಂ. ». ಅಮರ್ದಿರೆ (ಕಾವ್ಯಾವ. ೭೬೩) ; ಸಂಜನಿಸಿದುದು 
ನಿಷವದು. ಕಂಧರದೊಳಡಸ ಪಶುಪತಿ ನೀಲಕಂಠನಾದ (ಸೌಂದಪು. ೪-೫೩); 
ಕಸ ಕಡ್ಡಿ ಅಡಸಿಕೊಂಡು ಬಚ್ಚಲದ ನೀರು ಹೊರಗೆ ಹೋಗವಲ್ಲದು 
(ದಕ. 8). ೫. ಮೇಲೆ ಬೀಳು; ಮುತ್ತು ; ಆಕ್ರಮಿಸು: ನಡನಡ 
ನಡುಗುವಿನಮಡಸಿ ತಡೆಯದೆ ಖಳನಂ ಪಿಡಿದುಡಿಯೆ (ನಡ್ಡಾರಾ.೧೨೭-೬); 
ಇಡಿದಡರೆ ಕಾಯ್ತ ಚೊತಮನಡಸಿ ಸಿಡಿಲ್‌ ಪೊಯ್ದುದೆನಿಸೆ (ಆದಿಪು. 
೩-೩೪); ಗಿರಿದುರ್ಗಂಗಳಂ ವಟ್ರಧರನಂತಡಸಿ ಘುಡುಘುಡಿಸಿ ಪುಡಿ 
ಗುಟ್ಟುವ (ಗಿರಿಕ. ೨-೧೦೫ ವ). ೬. ಪ್ರಾಪ್ತವಾಗು ; ಸಂಭವಿಸು: 
ಕೇಡಡಸಿದೊಡಂ ಬಗೆಯಂ ಕೂಡದು (ಕವಿರಾ. ೧-೭೩); ದಿಕ್ಕರಿಗಳಂ 
ಬುಜಪತ್ರಪುಟಾಂಬುನಿಂ ಬೆಡೆಂಗಡಸಿರೆ ಮಜ್ಜನಂಬುಗಿಪುದಂ ಸತಿ ಕಂಡು 
(ಪಂಪಭಾ. ೧-೧೪೦); ಅಕ್ಕಟಿನಗೀ ಪೊಲೆನಟ್ಟನ ಮೇಲೆ ಬೀಟ್ಟುದೊಂ 
ದಡಸಿದುದಾನ ಪಾಪಮನೆ ಮಾದಿದೆಂ (ಕಾದಂ. ೭೪೨); ತೀವ್ರ 
ಕರ್ಮೋದಯದಿಂದಡಸುವ ಸಾವುಂ ನೋವುಂ ಏಗೆಯ್ದುಂ ತಪ್ಪಲಣಕಿ 
ಯದು (ಧರ್ಮಾಮೃ. ೭-೧೦೦) ; ಉತ್ತರೆ ದೇಶದಲ್ಲಿ ಕ್ಲಾಮ ಅಡಸಿದಾಗ 
ಶ್ರಮಣರ ತಂಡವೊಂದು ಇಲ್ಲಿಗೆ ಬಂದು... ಉಸಿರುಳಿಸಿಕೊಂಡು ಬೆಳೆ 
ಯಿತು (ಸಣ್ಣಕ. ೬-೨೩). ೭. ಒತ್ತಿ ಮುಂದುವರಿ; ನುಗ್ಗು : ಜಂಬೂ 
ವೃಕ್ಷದ ಕೆಲದೊಳಡಸಿ ರಸದ ತೊಜಕಿ ಪರಿವಂತೆ ಕನಕಗಿರಿಯನಲೆದು 
ಪರಿನ ಜಂಬೂನದಮೆಂಬ ತೊಣಕಿಯೊಳ್‌' (ಪಂಪಭಾ. ೬-೩೦ ನ); ಒಂದ 
ನಿಂದೊಂದಡಸಿ . . . ಸುರಿವಾನಂಬೆಜಲಬಿಂದುಗಳ್‌ (ಕಾದಂಪೂ. ೮೬೫); 
ಆಡಸಿ ಬಂದುದು ಚಾಪವಾ ರಘುಭೂಪನಿದ್ದೆಡೆಗೆ (ತೊರರಾ. 
೮. ನಾಟು; ಚುಚ್ಚು: ಒಡಲ ಜಡಿದವು ರೋಮರೋಮದೊಳಡಸಿ 
ದಂಬುಗಳ೯ (ಕುವ್ಯಾಭೀ. ೧೦-೨೪). ೯. ಬೆರಸು; ಸೇರಿಸು; ಕೂಡಿಸು: 
ಕುಡಿಬಿದಿರ ಕುಡಿಯ ಮಾನಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ 
ಪ್ರಡಿಯೊಳಡಸಿದಲ್ಲವಲ್ಲಣಿಗೆಯ ಚಿಕ್ಕಣಂಗಳಂ ಸವಿಸವಿದು (ಪಂಪಭಾ. 
ಮಡಿಸಿದೆಲೆಯ ಗಳಿಗೆಯ ಕೆಂಬಲ್ಲುದಿಗಡಸಿ ಬಾಯೊಳು 
ಬಾಯಿಗೂಡಿ (ಕಂನನಿ. ೯-೧೨೫). ೧೦. ಸೇರು; ಕೂಡು : ಅಡಸುವುದು 
ಬಹುಪ್ರೀಹಿಯ ಕಡೆಗತ್ವಂ (ಶಮಜ, ೧೮೬). ೧೧. ತೀವ್ರವಾಗಿ ಉಂಟು 
ಮಾಡು : ಕಡುಮದದ ಕಾಡಾನೆ ಹೊಕ್ಕೊಡನೊಡನೆ ಕಲಕಿದ ಕೊಳನ 
ವೊಲು ಭಯವಡಸುತಿದೆ ಪವನಜನ ರಣಪಥವನುತ (ಕುವ್ಯಾದ್ರೋ-೧೩-೪); 
ಆಕಾಶನೆಂಬ ಮೃಡನರೆಗಣ್ಣ ತೆಜಕಿವವೊಲು ಹ ಬರು 
ಬಲ್ವಿಸುಪ (ಶ್ರೀಪಾಲ. ೪-೫೩). ೧೨. ಕೈಹಾಕು : ಪಾಪಕ್ಕಡಸಿ ತರು 
ವಲಿ ಮೂಢನಕಟಾ ಮೃಡನ ಬೋನವನಿಂತು ತುಡುಗಿಂ ತಿಂದ (ಬಸಪು. 
೨೪-೫೬). ೧೩. ಒತ್ತಾಗಿ ಸೇರು; ತುಂಬಿಕೊ; ಗುಂಪುಸೇರು: 
ಹೊಸ ಹಾಲ ಹನಿಗಳಡಸಿದ ತೆಆಬ ತೆನೆಗಳಂ (ಸಿದ್ಧರಾ, ೨-೨೯) ; ನಡು 
ಹಗಲು ಕತ್ತಲೆಯಡಸಿತಾಳಾಶದಲಿ (ಕುವ್ಯಾ ಸ. ೧೫-೪೩); ಗಂಧವ 
ಮಗುಳ್ಳುವ ಹೆಂಗಳಡಸಿದಂಗಡಿಗಳೊಪ್ಪಿದುವು (ಮೋ ಹತ. ೩-೧೪). 
೧೪. ಅಡಗಿಕೊ; ತಲೆ ಮರಸಿಕೊ (?): ಬಿಡದಲ್ಪುಗೆ ಲೋಕಾಯ 
ತನೆಯ್ದೆ ಶಾಂಖ್ಯನಡಸಲ್ಯಮ್ಮಮ್ಮ ಷಟ್ಟಿರ್ಕನೀಥಿಗಳೊಳ್‌ ತೂಳ್ಳಿತು 
ಗೋಪಣನ್ಹಿದಿಗಿಭಪ್ರೋೋದ್ಭಾಸಿ ಗಂಧದ್ವಿಪಂ (ಎಕ. 11, ೬೯-೪೫ ; 1100). 

ಒಂದಡಸಲೇಟ(ಳ)ಡಸು - ಒಂದು ಕಷ್ಟಬಂದರೆ ಅದರ ಜೊತೆಗೆ 
ಮತ್ತೆ ಏಳು ಕಷ್ಟ ಬರು ; ಕಷ್ಟಾನಿಷ್ಟಗಳು ಪರಂಪರೆಯಾಗಿ 
ಬರು: ಅಡಸಿದ ನಲ್ಲಳ ತಪ್ಪಂ ತಡವಿಕ್ಕಿದೊಡೇಲು ಭವದ ಕೇಡಡಸುವ 
ಕಿಯ್ಕಡಿಯಂ ನುಡಿದಳ್‌ ತಾಯ್‌ ಒಂದಡಸಿದೊಡೇಲಡಸಿತೆಂಬ ನುಡಿ 


೩-೬-೫೦). 


೪-೮೭ ವ) 


ಅಡಹ ೧೩೭ 


ತಪ್ಪುಗುನೇ (ಯಶೋಚ, ೩-೧೨) ; ತೆಂಡೆ ತಾಯಂ ಬಿಟ್ಟುದೊಂದು | | 
.« ಇಂದುಜೂಟಿಂ ಪೋಗಲೇಳಾದುದೀಗಲೆನಗೊಂದಡಸಲೇಳಡಸಿತೆಂಬ 
ನುಡಿ ನಿಜವಾದುದೆಂದಗಜೆ ಚಿಂತಿಸಿದಳು (ಚಿಬಪು. ೩೫-೩೪). ಅಡಸಿಕೊ ಎ | 
ತುಂಬಿಕೊ ; ತುರುಕಿಕೊ: ಮತಿಯುಳ್ಳವನಾಗಿದ್ದರೆ ಈ ಭೀಮರಕ್ಕ 
ಸನ ಬಲಿಗೆ ಒದವಿಸಿದ ಕೂಳನ್ನು ತನ್ನ ಹೇರೊಡಲಿಗೆ ಅಳತ 3 
ದ್ವನೆ? (ಬಿದುರೆ. ೧೦). | 
(ದೇ. ॥ ತಮಿ. ಅಡೈಚು - ಗುಂಪುಕೂಡು, ಒಟ್ಟಾಗಿ ಸೇರು] | 
ಅಡಹ "ಅಡರ್ಪ್ರ' ನೋ. | 
ಅಡಹಡಿಸು "ಅಡವಡಿಸು' ನೋ. 
ಅಡಹಾಯ್‌ "ಅಡ್ಡವಾಯ್‌ ' ನೋ. 
ಅಡಹಾಯಿ “ಅಡ್ಡವಾಯ್‌ ' ನೋ. 
ಅಡಹಾಯ್ಸು (ಕ್ರಿ). ಅಡ್ಡಲಾಗಿ ನುಗ್ಗು: 
ಕೊಂಡನು ನೆಲನನಳನಿಯಲಿ (ಕುವ್ಯಾಕ. ೧೨-೨೩) ; ಬಿಸುನೆತ್ತರ ಕಡ | 
ಲೊಳಡಹಾಯ್ಸಿ ವಸುದೇವನ ರಥವು ಪರಿಯೆ (ಸಾಳ್ವಭಾ. ೮-೩೦). 
[ಅಡೆಹಾಯ್‌ (ಆ ಅಡ್ಡವಾಯ್‌) + -ಸು] ' 
ಅಡಹಿಕೆ (ನಾ). ಆದಾಯ; ಗಳಿಕೆ; ಸಂಪಾದನೆ : ನ್ಯಾಯವಾದ 
ಅಡಹಿಕೆಯನ್ನು ಬಿಟ್ಟು ಅನ್ಯಾಯವಾದ ಅಡಹಿಕೆಯನ್ನು ಅಡೆಯಲತಿ | 
ನಸ್ಟವಾಗುವದು (ಸ್ಕಾಂಡರ್‌) ; ಅಡಹಿಕೆಯ ಪಾಲು; ಅಡಹಿಳೆಗೆ ಹಾನಿ 
(ಕಲ್ಪದ್ರು). [ಅಡಹು? + -ಇಕೆ] 
ಅಡಹಿಕ್ಕು "ಅಡವಿಕ್ಯು' ನೋ. | 
ಅಡಹಿಡು "ಅಡವಿಡು ನೋ. | 
ಅಡಹು, "ಅಡವು ನೋ. | 


5; 


ಗ 


115 


20 


ಅಡಹು, "ಅಡರ್ಪ್ರ್ಯ' ನೋ. 
ಅಡಹ್ಮು "ಅಡಪ್ರು' ನೋ. 
ಅಡಹುಗಾರ (ನಾ). ಅಡವಿಟ್ಟುಕೊಂಡವನು; ಆಧಾರಹಾಕಿ; 
ಕೊಂಡವನು: ಅಡಹುಗಾರರೂ. ಭೋಗ್ಯದಾರರೂ . . . ಅನುಭವಿಸಿ 
ಕೊಂಡು ಬರುತ್ತಿರುವರೆಂದೂ (ಬೆಟ್ಟೆ ಆ. ೪೦-೫). 
[ಅಡಹ್ಯು (ಆ ಅಡರ್ಪು) * -ಗಾರ (ಆ -ಗಾಜ)) 
ಅಡಹೊಗು "ಅಡ್ಡ ಹೊಗು? ನೋ. 
ಅಡಹೋಯ್ಲು "ಅಡ್ಡವೊಯ್ಲು' ನೋ. 30! 
ಅಡಾಣಿ (ನಾ). (ಉಕ) ಕೂಳಿ ಕೊಡದೆ ಒತ್ತಾಯದಿಂದ ಮಾಡಿ | | 
ಸುವ ಕೆಲಸ; ಬಿಟ್ಟಿ ಕೆಲಸ (8). | 
ಅಡಾಣಿ ಎತ್ತು - ಬಾಡಿಗೆ ಕೊಡದೆ ದುಡಿಸಿಕೊಳ್ಳುವ ಬೇಕೊ | 
ಬ್ಬರ ಎತ್ತು; ಬಿಟ್ಟಯೆತ್ತು : ಅಷ್ಟೇಕೆ ಭಾರನಂ Ree 
| 
| 


} 
125 


| 
( 


ಅಡೀಧು ಅಡಾಣಿ ನಿಕೊ: €2 (ಸ್ಯಾ ಡರ). 35. 
[?. 1 ತುಳು. ಅಡಾಣಿ; ಮರಾ. ಅಡಾಣ - ವೃವಸಾಯದ ಕಸಬಿ 
ನಲ್ಲಿ ಲ್ಲದವನು; ಅಡಾಣೀ ಐ ಅನಿಪುಣ, 
ಅಡಾಯ (ನಾ). ಅತಿಯಾದ ಸಲಿಗೆ ; ಸದರ: ಈ ಬಡ್ಡೀಮಕ್ಕ | 
ಆಡಾಯ ಆಗೈತೆ. ಒಬ್ಬನಿಗೆ ಸಂದುಕೊಟ್ಟರಿ ಊರೆಲ್ಲಾ ಇವನಂಗೇ 
SSS (ತೂ ೨೬). [1] 
ಅಡಾಯಿಲ (ನಾ). “ಅಡಿಗೆಯವನು” (ಕರ್ಣಾಭಾ). 
[ಆಡ್ಕು + -ಆಯಿಲ] | 
ಅಡಾಯಿಸು (ಕ್ರಿ). ೧. ಅಡ್ಡಗಟ್ಟು ; ತಡೆ; ನಿಲ್ಲಿಸು; ಅಡ್ಡ! 
ಹಾಕು (8). ೨. (ಕುದುರೆಯಂತೆ) ಚಡಪಡಿಸು (ಕ, ೩. (ಒಬ್ಬನ) | 
ಮುಂದಿಡು; ಗಮನಕ್ಕೆ ತರು (ಕ). | 
[ಅಡ್ಕಾ * -ಇಸ್ಕು. ್ಭ ಅಡಾ « ಹಿಂ. ಅಡಾನಾ) | 


ಗಮ್ಯ 


ಅಡಿ 


1 


ಅಡಾಯುಧ "ಅಡಾ ಿಯುಧ? ನೋ. 

ಅಡಾಯ್ಲ "ಆಡ್ತಾ ಯುದ ನೋ. 

ಅಡಾರ (ಸಾ). ನಿಷ ಜಾತಿಯ ಗಿಡ; ಹದ್ದಿನ ಗಿಡ: “ಅಡಾರಂ 
-ಅಂಗುರು (ಓಷಧಿ. ೨). "ಅಂಗುರು' ಪರಾ. [1] 


; ಅಡಾವಣಿ (ನಾ.) ಅಡ್ಡಿ ; ಅಡಚಣೆ ; ತೊಂದರೆ (ಉಕ. 8). 


[- ಮರಾ. ಅಡನಿಣೇ] 
: ಅಡಾವುಜ "ಅಡಾ ಿವುಜ' ನೋ. 
ಅಡಾವುಡಿ (ನಾ). ೧. ಗದ್ದಲ; ಕ್ಷೋಭೆ; ಕಾಟಿ; ಉಪದ್ರವ (ದಕ): 
ನಾನು ಚಿಕ ವನಾಗಿದ್ದಾಗ. ನಮ್ಮ ಅಜ್ಜಿ ತನ್ನ ಬಾಲ್ಯಕಾಲದ ಹಲವು 
ಸಂಗತಿಗಳನ್ನು ವಿವರಿಸಿ ಹೇಳುತ್ತಿದ್ದರು. "ರಂಗಪ್ಪನಾಯಕನ ಅಡಾವುಡಿ' 
ಅವುಗಳಲ್ಲೊಂದು (ನಾಸದ. ೧೪೭). ೨. ಆತುರ; ಅವಸರ; ದುಡುಕು; 
ಗಡಿಬಿಡಿ (ಉಕ. ಕಿ). ೩. ಅವ್ಯವಸ್ಥೆ : ಅಜೀರ್ಣವಾಗುವಷ್ಟು ಹಲವು 
ಉಂಡಿವೆ, ಉಪವಾಸ ಕೆಲವು ಮಲಗಿವೆ. ಹೋವ್‌ ಗವರ್ನಮೆಂಟು ಅಡಾ 
ವುಡಿಯಾದರೆ ಇದೇ ಗತಿ (ಹುಚ್ಚುಹು. ೭೬). ೪. ಹದ್ದುಮಾರುವ 
ವ್ಯಕ್ತಿ: ಇವಳೆಂಥ ಆಡಾವುಡಿ? ನೆಲೆಯಾಗಿ ಒಂದು ಸ್ಥಳದಲ್ಲಿ ನಿಲ್ಲಳು 
(ಸ್ಯಾಂಡರ್‌) ; ಪುರುಷ ಆಳದ ಹೆಣ್ಣು ಅಡಾವುಡಿಯಾಗಿ ಕೆಟ್ಟುಹೋಗು 
ವದು (ಸ್ಕಾಂಡರ್‌). ೫ ಆಡಂಬರ: ಗಂಡನ ಮನೆಯಲ್ಲಿ ಗರತಿಯಾಗಿ 
ಬಾಳೋಳಿಗೆ ಈ ಸೀರೆ ಅಡಾವುಡಿ ಯಾಕೋ ನಾ ಕಾಣೆ (ಆಷಾಭೂ. ೪). 
"ಅಡವಡಿಸು' ಪರಾ. 
[~ ? ಅಡನಡಿಸು. / ಶಮಿ. ಅಡಾವಡಿ - ಕೇಡು ಮಾಡುವುದು, 
ಕಾಟ ; ತೆಲು. ಅಡಾವಡಿ, ಅಡಾವುಡಿ - ಸಂಭ್ರಮ, ಗಡಿಬಿಡಿ, ತೊಂದರೆ] 
ಅಡಾವುಡಿಗಾರ (ನಾ). ನೆಮ್ಮದಿಯನ್ನು ಹಾಳುಮಾಡುವವನು 
(ಸ್ಕಾಂಡರ್‌). [ಅಡಾವುಡಿ * -ಗಾರ (ಆ -ಕಾಅ)] 
ಅಡಾವುಡಿಗಿರಾಕಿ (ನಾ). ಭಯ ಹುಟ್ಟಿಸುವವನು; ದ ಬ್ಬಾಳಿಕೆ 
ಮಾಡುವವನು (ಸ್ಕಾಂಡರ್‌). [ಅಡಾವುಡಿ * ಗಿರಾಕಿ) 
"| ಅಡಾವುಡಿಪಾರುಪತ್ಯ (ನಾ). ದಬ್ಬಾಳಿಕೆಯ ಆಡಳಿತ (ಸ್ಕಾಂಡರ್‌). 
[ ಅಡಾವುಡಿ + ಪುರುಪತ ] 
ಅಡಾವುಡಿಮಾಡು (ಕ್ರಿ). ಗದ್ದಲಮಾಡು; ಗಡಿಬಿಡಿ ಮಾಡು: ಅನ 
ನಾನನೋ ಏನಡಾವುಡಿ ಸೂಡಾ ತನೆ ( ಸ್ಯಾಂಡರ್‌'). 
[ ಅಡಾವುಡಿ * ಮಾಡು] 
ಅಡಾವುಡಿಮಾತು (ನಾ). ೧. ಭಯವನ್ನು ಹುಟ್ಟಿಸುವ ಮಾತು 
(ಸ್ಕಾಂಡರ್‌). ೨. ಅಸಂಬದ್ಧ ಪ್ರಲಾಪ (ಸ್ಕಾಂಡಂ*). 
[ಅಡಾವುಡಿ + ಮಾತು] 
ಅಡಾನೆ (ನಾ). (ಕರಾ) ಆಯವ್ಯಯಗಳ ಪಟ್ಟಿ. 
[೬ -.-ಮರಾ, ಅಡಾನ್‌, ಅಡಾವಾ, ME ಆಢಾವಾ] 
ಅಡಿ, (ನಾ). ೧. ಹರಡಿನಿಂದ ಕೆಳಗಿರುವ ಕಾಲಿನ ಭಾಗ ; ಪಾದ; 
ಹೆಜ್ಜೆ : “ಪಾದತಳಮದಡಿಯೆನೆ ಪಡೆಗುಂ” (ವಸ್ತುಕೋ. ೬೭-೨); 
4ಅಡಿಯೆಂದು ಕಾಲೆಂದು ಪಾ ದಕ್ಕೆ ಪೆಸರಕ್ಕು” (ಶಬ್ದಮಂ. ೭೧) ; ಈ 
ಧರ್ಮಮಾನ್ನಿರಕ್ಷಿಚ್ಚಿದೋನ್ನಡಿಯೆನ್ಸಲೆಮೇಲೊ (ಎಕ. ೫, ಕೋಲಾರ. 
೬-೧೦; 753) ; ತಿಳಿಪಲಡಿಗೆಆಗಿದೋಪನ ತಳಂಗಳಾ ತೀಟಿದಿಂ ಪದಂ 
ಗಳೊಳೊಗೆದಾ ಪುಳಕಚಯಂಗಳ್‌ ಕಳೆದುವು ಮುಳಿಸಂ (ಕವಿರಾ. 
೩-೧೧೮) ; ಸುದರ್ಶನಮೆಂಬ ಶಿಬಿಕೆಯನೇಜ್‌ದಾಗಳ್‌ .. .. ಏಲಡಿ 
ವರಂ ಭೂಪಾಲರುಯ್ದರ್‌ ವಿಯಚ್ಛ್ಚರರತ್ತೇಆಡಿಯಂ ವಿಯದ್ಧ್ಭಮನದಿಂ 
ದಾಂತುಯ್ದರ್‌ (ಆದಿಪು. ೯-೭೨ ವ, ೭೩) ; ಕಾಲಿಂಗಡಿಯೆಂತುಟಿಂತುಟಿ 
ಚಿರಾವಾಸಕ್ಕಧಿಸ್ಮಾನಮೆಂತುಟು ತಾನಂತುಟಿ ದರ್ಶನಂ ಸಕಲಧರ್ಮಕ್ಕಂ 
(ಧರ್ಮಾಮೃ. ೧-೭೩) ; ಲುಬ್ಬಕನತ್ತಿತ್ತಂ ಶಬರಿಯಿಲ್ಲದೊಂದಡಿಯನಿಡಂ 


ಅಡಿ, 


(ಗಿರಿಕ. ೧-೧೧೬) ; ಅಡಿಯಲ್ಲಿ ಸಿಲ್ಕಿದ ಮುಳ್ಗಳಂ ನಿಲ್ಲದೊತ್ತಿ ಪುಳುಂ 
ಬಿನಿಂ ಕಳೆಯುತ್ತೆ (ಉದ್ಭಟಿ. ೪-೧೨೦) ; ಅಡಿಯನೂಜುತ್ತಿನಿತು ದೂರಂ 
ನಡೆದು (ಬಸಪು. ೪೩-೮೫) ; ಅಡಿಯೆಂಬ ರಂಘಿ)ಗಳನಲ್ಲದೀ ನುಡಿಗಳಂ 
ನುಡಿಯರಾ ಜನಪದದೊಳು (ಚಿಬಪು. ೬-೪೪) ; ಬಸಿವ ನೆತ್ತರ ಗಾಯದೆಡ 
ದಡಿಯ ವೇದನೆಗೆ ಪಸುಳೆ ಹರಿಹರಿಯೆಂದೊಆಲ್ಲಳುತಿರಲ್‌ (ಜೈಮಿಭಾ. 
೨೮-೩೫) ; ಅಡಿಯ ಮುಂದಿಡೆ ಸ್ವರ್ಗ ಅಡಿಯ ಹಿಂದಿಡೆ ನರಳ ಅಡಿಗಶ್ವ 
ಮೇಧಫಲ ಸ್ವಾಮಿಕಾರ್ಯಕ್ಕೆ ಮಡಿಯಲೇಬೇಕು (ಸರ್ವಜ್ಞ. ೭೯೧). 
೨. ಕಾಲು: ನಡೆವುದಾದಿಯುಗಂಗಳೊಳ್‌ ನಾ ಲ್ಕ ಡಿಯೊಳು ನ್ನತ 
ಧರ್ಮವಾ ಮೂಜಡಿಯ ನಡೆವುದ್ದು ಧರ್ಮವಾ ತ್ರೇತಾಯುಗಂಗಳಲಿ 
ನಡೆವುದೀರಡಿಯಿಂದೆ ಧರ್ಮಂ ಬಿಡದೆ ತದ್ದ್ಯಾಪರ ನಿಕರಡೊಳ್‌ ನಡೆವು |10 
ದೊಂದಡಿಯಿಂಡೆ ಧರ್ಮಂ ಕಲಿಯುಗಂಗಳೊಳು (ಬಸಪು. ೨-೫). | | 
"ಆಅಡಿ?, "ಎಂಟಡಿ' ಪರಾ. ೩. ಒಂದು ಉದ್ದಳತೆ; ಮನುಷ್ಯನ | ! 
ಹೆಜ್ಜೆಯಷ್ಟು ಉದ್ದ; ೧೨ ಅಂಗುಲದ ಅಳತೆ: ಚೊತ್ತಮ್ಮನ್‌... 


ವಿಟ್ಟುದು ಒನ್ನಡಿ ಪಾವಿಯೆಮೇಟುಂ ಒನ್ವತ್ತೆದಿವಸಂ (ಎಕ. 11, ಮೈ ಸೂರು. 
೫೫-೭ ; 740); ಧರೆಗೊಡೆಯಂ ಚಕ್ರೇಶಂ ತಿರಿವನೆ ಬಲಿಯಲ್ಲಿ ಬೇಡಿ] 15 
ಮೂಣಡಿ ನೆಲನಂ (ಸಮಪ. ೮-೧೪೪) ; ಅಡಿಮೂಜೀಯೆನಲೀಯನೇ 
ಬಲಿನೃಪಂ (ಸೋಮೇಶ. ೮೪) ; ೬೦ ಆಡಿ ಉದ್ದ ೪೦ ಅಡಿ ಅಗಲವುಳ್ಳ 
ನಿವೇಶನಕ್ಕೆ ಹತ್ತುಸಾವಿರ ರೂಪಾಯಿಗಳನ್ನು ಕೊಟ್ಟು ನನ್ನ ಸ್ನೇಹಿತ 
ಕೊಂಡುಕೊಂಡನು (ರೂಢಿ). ೪. ಗುರುಹಿರಿಯರ ವಿಷಯದಲ್ಲಿ ಗೌರವ 
ಸೂಚಕವಾಗಿ (ದೇವರು, ಸ್ವಾಮಿ ಎಂಬಂತೆ) ಉಪಯೋಗಿಸುವ 


20 
ಶಬ್ದ; ಚಿತ್ತೂರ ಮೋನಿಗುರವಡಿಗಳ ಶಿಷಿತ್ತಿಯರ್‌ (ಎಕ. 1, ೨೦-೧; 
700) ; “ಕಿತ್ತಡಿ', "ತಮ್ಮಡಿ', "ನಿಮ್ಮಡಿ', "ಫೇರಡಿ? ಪರಾ.| - 
ಸಂಸ್ಕೃತದ ತಾತಪಾದ, ಭಗವತ್ಪಾದ ಹೋ. ಐ ಇದು (ಅಪ್ಪ, 
ಅಯ್ಯ ಎಂಬಂತೆ) ಹೆಸರಿನ ಕೊನೆಯಲ್ಲೂ ಸೇರುವುದುಂಟು: 
ವಳ್ಳಿ ರ್ಗ್ಗಾಮೆಯರ ದಾಸಡಿಯುಂ ಅಮಲಿಯರ ದೇವಡಿಯುಂ ವೆಡೆವಳ್ಳಿ 25 
ಯರಾ ಡೇವಡಿಯುಂ... ಮುಖಮಾಗೆ... ಪ್ರಸಾದಂ ಕೆಯ್ದಾರ್‌ 
(ಎಕ. ೪11, ಶಿಕಾರಿ. ೧೫೪-೭ ; ಸು. 685). ೫. ಬ್ರಾಹ್ಮಣರಲ್ಲಿ ಒಂದು 
ಪಂಗಡದವನು: ಮೇಲುಶಾಂತಿ ಕೀಳುಶಾಂತಿ ಬಲಿ ದೇವರ ಹೊಜುವ 
ಬ್ರಹ್ಮಣ ಸಹ ಅಂತು ಮುವರು ಅಡಿಗಳು ಅವರಿಗೆ ಬಿಟ್ಟಿ ಬಾಳು (ಸೌಇಇ. 
IX-ii, ೪೭೦-೪೬; 1426) ; ಹವಿಕರು : ಸಭಾಹಿತ, ಮಧ್ಯಸ್ಥ, ದೀಕ್ಷಿತ |30 
(ಯಾಜೀ) ಭಟ್ಟ . . . ಅಡಿ, ಕಡ್ಡಿ, ಗೋಪಿ, ಕಾರಂತ (ತುಳುನಾ. ೧೮೦). 

೬. ಕೆಳಭಾಗ; ತಳ; ಬುಡ: ಅಡಿಯಿಂ ಮೇಗಣ್ಣೆತ್ತುವ ಕಡುಗಾಳಿಯ 
ಪೊಯ್ಲೊಳ್‌ (ಆ ದಿ ಪು. ೧೩-೫೨); ಕೊಡನೊಳುದಕವ ತುಂಬಿಯಡಿಯ 
ಲಗ್ನಿ ಯನಿರಿಸಿ ಬಿಡದುರುಹಲುಷ್ಣವಾಗದೆ (ದ ಕ್ಲಾ ಬೋ. ೧೩೭-೪); 
ಮೃಡನಜಾದು ನಗುತೊತ್ತಲಾ ಗಿರಿಯಡಿಯಲೇ ಕೈಸಿಕ್ಕಿಯಜ ನಡನಡುಗ | 35 
ಲೊದಟಿದನವನು ವರುಷ ಸಹಸ್ರ ಪರಿಯಂತ (ತೊ ರರಾ. ೧-೮-೩೨); 
ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಖಜಲನ ತುಂಬಿದಂತೆ | 
(ಜ ಗದಾ. ೧೩); ಕುಡಿ ಕಿತ್ತರೂ ಅಡಿ ಸಾಯುವುದೇ? (ಗಾದೆ); ಅಡಿ 
ಹತ್ತಬೇಕೆ, ಮೇಲೆ ಸೀಯಬೇಕೆ, ನಿನಗೇನು? (ಗಾಜಿ). ೩ ಮರ್ಮ | 
ರಹಸ್ಯ: ತುಡುಗುಣಿಯಲಿ ಮಾಸಲುಂಟೀ ? ಅಡ£ಡಿ3ಯನೇಲಯದೆ 
ಅಅಕಿದವಂಗೆ ಮೃಡಭಕ್ತಿಯುಂಟೀ ? (ಮೋಳಿಮಾ, ೧೫೩-೫೭೬) ; ಅನನ 
ಅಡಿ ಆಳ ಯಾರಿಗೂ ಗೊತ್ತಾಗುವುದಿಲ್ಲ (ರೂಢಿ). 6. ಆಧಾರ; ಆಶ್ರಯ: 
ಪಡೆಯ ಪೊಟಕಿಗಗಿದು ಶೇಷಂ ಪೆಡೆಗಳನುಡುಗುವುದುಮೆಳೆ ಬೊದಿಲ್ಲೆನೆ 
ಬಿಟ್ಟಿತ್ತಡಿಗಿಡೆ (ಸಂಪಭಾ. ೧೦-೭೦) ; ಅವನಿಗೆ ಅಡಿಯಿಲ್ಲ ಆಕಾಶವಿಲ್ಲ 
ಯಾವ ಧೈರ್ಯದ ಮೇಲೆ ಹೆಣ್ಣು ಕೊಡುವುದು? (ರೂಢಿ). ೯. ಆದಿ; |45 
ಮೂಲಕಾರಣ: ದುರ್ನಿಮಿತ್ತಂಗಳ್ಗೆ ರಾಜಂ ಸಿರಿದುಂ ಕೊರಗಿ ಏನಾನು 


ಅಡಿಕಿಲ್ಲೂಡೆ 


ಮೊಂದಡಿಯಿರ್ಕುಮೆಂದು ತಜಸಂದು (ರಾಮಾಶ್ವ. ೬೬-೧೨) ; ಔತ್ಪಾತಿಕ 
ಮಿಂತಾಗಲಿದಜಡಿಯಜಕಿಯದೆ ನಾಡೊಡೆಯನಪ್ಪ ಸಹಸ್ರಕಂಠರಾವಣಂ 
ಕಣ್ಣೆಟ್ಟು (ಅದ್ಭುತ. ೪೨-೧೯) ; ಏತಕೆ ಕಾದಾಡಿದರೊ ಅದ ನಾ ಬೇರೆ 
ಕಾಣೆನು ಚೆನ್ನಾಗಿ ಅಡಿಯ (ಇಂಗೀತ. ೩೩-೧೦). ೧೦. ಅಳತೆ ; ಲೆಕ್ಕ: 
ಸತ್ತವರ್ಗಡಿಯಿಲ್ಲ ಸಾವವರ್ಗಡಿಯಿಲ್ಲ ಹೊತ್ತ ಘಾಯದೊಳುರುಳ್ವೆ ಬೀಳು 
ವರ್ಗಡಿಯಿಲ್ಲ ತತ್ತಅಂದಜಸಿಯಿಸಿಕೊಳುತ್ತ ಹೊಯ್ದಾಡುವರ್ಗಡಿಯಿಲ್ಲ 
ತೆನೆಯ ಹಿಡಿದು ಹತ್ತುವರ್ಗಡಿಯಿಲ್ಲು (ಸಮ್ಮಕಾ, ೮-೪೧). ೧೧. ಪದ್ಯುದ 
ಒಂದು ಪಂಕ್ತಿ, --ಪಾದ್ಕ -- ಚರಣ: ತೋಜುವ ಮಾತ್ರೆಯ 
ಷಟ್ಟದಿಗಾಖಾಜಡಿಯೆರಡಜಲ್ಲಿಯೊಂದೇ ನಿಯಮಂ (ಛಂದೊೋಂಬು. 
ಕಿ. ೩೧೫). ೧೨. ಕಟ್ಟಿಡದ ನಿವೇಶನ; “ಸೈಟು”: ಅಕ್ಕಸಾಲಿಯ 
ಮನೆಗೆ ಸಮಾಪವಾಗಿ ಒಬ್ಬಿಬ್ಬರು ಟುದ್ಧಿಕೆಟ್ಟೋ, ಗ್ರಹಚಾರ ಹಿಡಿದೋ, 
ಮನೆ ಅಡಿ ಮಾಡಿಕೊಂಡು ನರಳುತ್ತಿರುವವರಿದ್ದಾರೆ (ಹಹಸ. ೩೮). 
"ಅಡಿಸ್ಥಳ' ಪರಾ. ೧೩. - ಅಡಿಗಲ್ಲು: ಮದಗಜಮಸ್ತಕವಡಿಯಾಗಲಾ 
ಮೇಗಣಧಟರುಗಳ ಸದೆಬಡಿವ ಗಜೆಯೆ ಕೊಡತಿಯಾಗಲು ಭೀಮಸೇನ 
ನೊಪ್ಪಿದನಾ ಕಮ್ಮಾಜನಂತೆ (ನೇಮಿಸಂ. ೩೦-೨೦). 
ಅಡಿಗಿಕ್ಕು - ಕೆಳಕ್ಕೆ ಹಾಕು; ತುಳಿ; ನಾಶಮಾಡು: ಮೊದ 
ಲೊಳ್‌ ನೀನೆಮಗೆ ನುಡಿದ ತೆಣದಿಂದಡಿಗಿಕ್ಕಿದೆ ಕಂಸನನೆಮ್ಮಂ ನೆಗಪಿದೆ 
ಚಿಂತಾವಾರ್ಧಿ ಯೊಳಗೆ ಮುಲುಗಿರ್ದವರಂ (ಜಗನಿ. ೬-೮೬) ; ತಿಳಿವನುಗಿ 
ದಡಿಗಿಕ್ಕಿ ಮಜಣನವೆಯ ಕಳಕಳನೆ ಮೇಲಾಯ್ತು ತಾಮಸಜಲನಿಧಿಯ 
ತಾಯ್ಮಳಲ ಮುಟ್ಟತು ಮನ ಧನಂಜಯನ (ಕುವ್ಯಾಅ. ೬-೨೦). ಅಡಿ 
ಯಾಲಅ ವ[ಪಕ್ಕಿಎ ಆರು ಪಾದಗಳುಳ್ಳ ಹಕ್ಕಿ; ಆರಡಿ; ಷಟ್ಟದ; 
ತುಂಬಿ: ನುಡಿವ ಕನ್ನಡವಕ್ಕಿ ಜಿನುಗುವ ಆಡಿಯಾಜಜವಕ್ಕಿ ಪಕ್ಕಿ] ಯಾ 
ವನದೊಳು ಪಗಲೊಡೆಯನುದಯಕಾಲದೊಳು (ಶ್ರೀಪಾಲ. ೧೨-೫೩). 
[ದೇ. ॥ ತಮಿ. ಮಲ. ತುಳು. ಅಡಿ; ಕೊಡ, ಅಡಿ ಆ ತಳಭಾಗ, 
ತಳ; ತೆಲು. ಅಡುಗು ; ಕೊಲಾ. ಅಜ] 
ಅಡ್ಮಿ (ನಾ). ವಿರೋಧ: “ಅಡಿಯೆಂದು ವಿರೋಧಭಾವಂ? (ಶಬ್ದಸಾ. 
೧೩-೨೫೯). [~? ಅಡ್ಡಿ) 
ಅಡಿಕಚ್ಚು (ಕ್ರಿ). (ನೀರಿನಲ್ಲಿ ಮುಳುಗಿದವನ ವಿಷಯದಲ್ಲಿ) ತಳವನ್ನು 
ಹಿಡಿ. [ಅಡಿ * ಕಚ್ಚು (ಆ ಕಟ್ಟು)] 
ಅಡಿಕಾಸು (ನಾ). ಸಂತೆಯಲ್ಲಿ ಅಂಗಡಿಯ ನಿವೇಶನದ ಮೇಲೆ 
ಹಾಕುವ ಒಂದು ಬಗೆಯ ತೆರಿಗೆ: ಶ್ರೀ ಭೈರವದೇವರ ಸಂನಧಿಯ 
ಸಂತೆ ಕಿಲವಾಗಿರಲಾಗಿ ಪ್ರತಿಹುಟ್ಟಿಸಿ ಅಳ್ಳು ಅಡಿಕಾಸು ಸಹ ದ್ರವ್ಯ 
ಮುಖದಿಂ ದೇವರ ದೀಪಾರಾಧನೆಗೆ ... ಕಟ್ಟಳೆಯನಿಕ್ಕಿ (ಸೌಇಇ. 
Ix-ii, ೫೩೨-೯ ; 1530). [ಅಸಿ + ಕಾಸ್ಕು] 
ಅಡಿಕಿಲ್‌ "ಅಡಕಿಲ್‌? ನೋ. 
ಅಡಿಕಿಲ "ಅಡಕಿಲ್‌” ನೋ. 
ಅಡಿಕಿಲಿ "ಅಡಕಿಲ್‌' ನೋ. 
ಅಡಿಕಿಲಿಕಲ್ಲು (ನಾ). ರಾಶಿಹಾಕಿದ ಕಲ್ಲು; ಕಲ್ಲೊಟ್ಟಿಲು : ಅಲ್ಲಿಂದ 
ಬಡಗಲು ದಾರಿ ಮೇರೆ ಅಡಿಕಿಲಿಕಲ್ಲ ಬಳಿಯ ನೆಟ್ಟ ಕಲು (ಎಕ. 201, 
ಪಾವುಗ. ೭೫-೧೨೧ ; 1533). 
[ಅಡಿಕಿಲಿ (ಆ ಅಡಕಿಲ್‌) * ಕಲ್ಲು (ಆ ಕೆಲ್ಕ್‌)] 
ಅಡಿಕಿಲು, "ಅಡಕೆಲ್‌? ನೋ. 
ಅಡಿಕಿಲ್ಕು (ನಾ). ಒಂದು ಜಾತಿಯ ಗಿಡ: “ಕೆಟಲ್ಲಕಾ - ಬೆಳ್ಳ, ಅಡಿ 
ಕಲು (ಓಷಧಿ. ೨೩). [?) 
ಅಡಿಕಿಲುವಾಸು “ಅಡಕಿಲ್ವಾಸು' ನೋ. 
ಅಡಿಕಿಲ್ಲೂಡೆ (ನಾ). ಒಂದರ ಮೇಲೊಂದರಂತೆ ಪೇರಿಸಿದ ಗೋಡೆ: 


ಅಡಿಕಿಲ್ವೆ ೧೩೯ ಅಡಿಗರ್ಚುಕಾಣಿಕೆ 


ಅಡಿಕಿಲ್ಲೂಡೆಯ ನೇಣ ಕಡಿಗತ್ತಿಯ ಬಿಲ್ಲಂಬುಗಳ ಬಲ್ಬೋಜೆವೊತ್ತು | ದೊಡ್ಡ ದೊಡ್ಡ ವ್ಯಾಪಾರ ಮಾಡಲು ತುಂಬಾ ಆಡಿಗಟ್ಟುಬೇಕು. ಹಾಗಾಗಿ 


ಅಗಳ್‌ ದಿಕ್ಕೆರಿಗಳ್ಳಿ ಗಿರಿಗಳ್ಳೆ ದೊರೆವರ್ಪ ಕರ್ನೇಡರ೦... ಕವಲ್ಲೋಲ| | ಗೊಂಡಿರಲಿಲ್ಲ (ನಾಡೋಜ. ೩೫೧). ೨. ಮೂಲಧನ; ಬಂಡವಾಳ : 
(ರಾಮಾಶ್ಚ. ೮೩-೨೪). [ಅಡಿಕಿಲ್‌ (ಆ ಅಡಕಿಲ್‌) * ಗೂಡೆ] | ಅನರು ಸಾಲ ಎತ್ತಿ ಹಣ ಸಂಗ್ರಹಿಸಿ ವ್ಯಾಪಾರವನ್ನು ವಿಸ್ತರಿಸುವ 


ಅಡಿಕಿಲ್ವೆ ಜು (ಕ್ರಿ). ಒಂದರ ಮೇಲೊಂದು ಪೇರಿಸಿರು: ಮುತ್ತಿನ ಯೋಜನೆಯನ್ನು ಕೈಗೊಂಡರು (ಕುರುಕಾ. ೩೯). [ಅಡ್ಮಿ* ಕಟ್ಟು] 

ಕೈಯಿಂದಡಿಕಿಲ್ವೆತ್ತುಣುಶ್ಶ£ಭೃ30ಗಾರ ಘಟನಿತತಿಯಿಂ.. . ಕಣ್ಣಿ ಸೆ| 5 ಅಡಿಗಟ್ಟು, (ನಾ). “ಉರುವಲ ; ಕಟ್ಟಿಗೆ” (ಕಸ್ತೂಕೋ) ; “ಸೌದೆ” 
ದತ್ತು... ಆ ಪಂದಲ್‌ (ಉದ್ಭಟಿ. ೮-೬). (ಶಾಮಣ್ಣ). [ಆ ಅಡಿಗೆ (ಆ ಅಡುಗೆ) + ಕಟ್ಟು] 

[ಆಡಿಕಿಲ್‌ (ಆ ಅಡ೬ಲ್‌) + ಪೆಜು] | ಅಡಿಗಟ್ಟಿ (ನಾ). ೧. ಕೆಳೆಗಿನ ಕಟ್ಟಿ. ೨. ಒಂದು ಊರಿನ ಹೆಸರು: 


ಅಡಿಕಿಲ್ಲೊಳ್‌ "ಅಡಕಿಲ್ಲೊಳ್‌? ನೋ. 
ಅಡಿಕಿಲ್ವಾಸು "ಅಡಕಿಲ್ವಾಸು' ನೋ. | 
ಅಡಿಕು “ಅಡುಕು' ನೋ. 10 
ಅಡಿಕೆ "ಅಡಕ್ಕೆ' ನೋ. 


| ಅರಸಿಮಯ್ಯಂ ನಾಲ್ಗಾವುಣ್ಣುಗೆಯ್ಯೆ ಅಡಿಗಟ್ಟಿಯ ಗೊಗ್ಗಿ ಸಿಟ್ಟಿಯ 
ಮಗಂ (ಎಕ. ೪11, ಶಿಕಾರಿ. ೮೩-೧೩; 1058). [ಅಡ್ಮಿ * ಕಟ್ಟ) 

ಅಡಿಗಡಿ "ಅಡಿಗಡಿಗೆ? ನೋ. 

ಅಡಿಗಡಿಗೆ, ಅಡಿಗಡಿ (ಅ). ೧. ಒಂದೊಂದು ಹೆಜ್ಜೆಯಿಡುವಾಗಲೂ; 

ಅಡಿಕೆಕಸ (ನಾ). ಬತ್ತದ ಗದ್ದೆಗಳಲ್ಲಿ ಬೆಳೆಯುವ ಒಂದು ಬಗೆಯ | ಹೆಜ್ಜೆ ಹೆಜ್ಜೆಗೂ: ಉಡಿದಿರ್ದ ಕಯ್ದು ನೆತ್ತರ ಕಡಲೊಳಗಡಿಗಡಿಗೆ ತಳ 
ಗಿಡ್ಡನೆಯ ಕಳೆ (8). “ಮೂಡುಗಟ್ಟನ ಗಿಡ್ಡ ಬೋಡು ಕಡಲೆ| |! ಮನುರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪತಿ ದಡಿಗನೆಣಂಗಳನೆ 

ಸೊಪ್ಪು, ಕರಂಡೆ, ಮೂಡಿಗಿಡ” (ಮೈಔಗಿ. ೭೧-೧೪೭೦). | ಮೆಟ್ಟಿ ನಡೆಯುತ್ತಿರ್ದಂ (ಗದಾಯು. ೪-೧೪); ಜೀವನಿಕರಮಂ ರಕ್ಷಿಸ 


[ಅಡಿಕೆ? + ಕಸ] |; ದಿರ್ದಡೆ ಪಾಪಮಕ್ಕುಮೆಂದೆಂದಡಿಗಡಿಗಾರೈದು ನೋಡಿ ನಡೆನಂ ಜೈನಂ 
ಅಡಿಗ್ನೆ (ನಾ). ೧. ಆಳು; ಸೇವಕ; ದಾಸ: ನಾನೊಡೆಯ ಇವನಡಿಗ | (ಸಮಪ. ೫-೭). ೨. ಮೇಲೆ ಮೇಲೆ; ಮತ್ತೆ ಮತ್ತೆ; ಆಗಾಗ್ಗೆ : 
ನೆಂದು ಪಡಿಪುಚ್ಚವ ಮಾಡುವನ್ನ ಕ್ಕ ಅದು ತುಡುಗುಣಿಯ ಸವಿತ! ವನಜಮುಖಿ ಪಿರಿದುಮನುರಾಗದಿಂದಡಿಗಡಿಗೆ ಸೊಗಯಿಸಿದಳಾಗ ಮೊಗ 
(ಮೋಳಿಮಾ. ೧೮-೬೮) ; ಒಸೆದು ನಿಮ್ಮಯ ಕರುಣದೆಸಕದಿಂದೊಲಿದು ರಾಗದಿಂ (ಆದಿಪು. ೩-೨೭ ರ); ಅಡಿಗಡಿಗೆ ಬೆಚ್ಚುಗುಂ ಹಾಲಂ 


ರಕ್ಷಿಸಬೇಹುದೆನ್ನ ನಿಮ್ಮಡಿಗನೆಂದು (ಮನೋನಿ. ೧-೨); “ನಿಮ್ಮ ಕೃಪೆಯ | ಕಾಜು ಗು ೦ (ಬಾಲಚಿ. ೧೨೬-೧೯); ಅಡಿಗಡಿಗಾತ್ಮತತ್ವದೊಳಿರ್ದು 

ಪೆರ್ಮೆಯಿಂ ನಿಮ್ಮ ಮರೆವೊಕ್ಕೆನೆಂದು ಎನ್ನೆಂ ರಕ್ಷಿಸಬೇಕೆಂಬುದರ್ಥಂ » {20 ಕರ್ಮವ ಕೆಡಿಸುತಿಹನು ಕಿಒಕಿದಾಗಿ (ಭರಚ. ೨-೩೦). ಅಡಿಗಡಿ: 

(ಮನೋವಿ. ೧-೨ ವ್ಯಾಖ್ಯಾ). ೩. ಪೂಜಾರಿ (ಕರಾ). ೪. ಒಂದು ೨. ಪೊಡವೀಶನಾ ಹರಿಶ್ಚಂದ್ರ ಕೊಳನಂ ಹೊಕ್ಕು ಅಡಿಗಡಿ ಸಚೀಲದ 

ಮನೆತನದ ಹೆಸರು (ಕರಾ). [ಅಡ್ಮಿ + -ಗ] ಸ್ನಾನಮಂ ಮಾಡಿ ಹೊಜನಟ್ಟ್ರಾಗ (ಹಚಕಾ. ಪರಿ. ೨೧೫-೨೭). 
-ಅಡಿಗ್ಯ (ಪ್ರ). “ಇದರಲ್ಲಿ ವರ್ತಿಸುವವನು” ಮುಂತಾದ ಅರ್ಥ | [ಆ ಅಡಿ, * ಅಡ್ಡಿ. / ತಮಿ. ಮಲ. ಅಡಿಕ್ಕಡಿ] 


ಗಳಲ್ಲಿ ಬರುವ ಒಂದು ತದ್ಧಿತ ಪ್ರತ್ಯಯ: “ಅಡಿಗ ಪ್ರಕಟ ಪ್ರತ್ಯಯ; | ಅಡಿಗಣ್ಣು (ನಾ). ೧. ಕಾಲಿನ ಹರಡು (ದಕ. 8). ೨. ಕೆಳಮುಖ 
ಮಕ್ಕುಂ ಸುಕವಿಗಳಿಂ ತದನುಕೂಲವರ್ತನ ವಿಧಿಯೊಳ್‌ ... ಆಡಿಗ 25: ವಾದ ಕಣ್ಣು ; ಕೆಳನೋಟ : ಆಚಾರ್ಯ ಮಹಾಶಯರು ಅಡಿಗ 
ಪ್ರತ್ಯಯಕ್ಕೆ ದೇವಡಿಗಂ, ಪಾವಡಿಗಂ, ಪೂವಡಿಗಂ? (ಶಮದ. ೨೦೩, ಣ್ಣಲ್ಲೇ ಒಮ್ಮೆ ರತ್ನಳನ್ನು ನೋಡಿ ನಗುತ್ತಾ ಹೇಳಿದರು (ಕಲಕ. ೧೫). 
ಪ್ರಯೋ) ; “ದೇವಾದಡಿಗೋರ್ಹತಿ” ; “ದೇವರಂ ಪೂಜಿಸುವಂ ದೇವ [ಅಡ್ಮಿ * ಕಣ್ಣು (ಆ ಕಣ್‌)] 


ಡಿಗಂ? (ಶಬ್ದಾನು. ೪೧೩, ವ್ಯಾಖ್ಯಾ). "-ವಡಿಗ? ಪರಾ. ಅಡಿಗನ ಕೆಲ್‌ (ನಾ). ಒಂದು ಕೆರೆಯ ಹೆಸರು: ಅಲ್ಲಿಂ ಮೂಡಲಾಲದ 

ಅಡಿಗಂಟಿಲ್‌ (ನಾ). ಗಂಟಲಿನ ತಳ, ಬುಡ: ಪೊಟ್ಟಿ ಪೊಟ್ಟಣಿ ಮರಂಗಳಲ್ಲಿಂ ಮೂ ಡಲು ಕಡಲ ಸರಿನಲ್ಲಿಂ ಮೂಡಲು ಬಿಳಿಯ 
(೪)ಸೆ ಕ£ತ3ನ್ನಡಿಗಂಟಲೆ ಕೆತ್ತುಪೋಗೆ ಗೋಣೊಜಗಿರೆ ಮೂಗಿನೊಳ್‌ |30|  ಕಲ್ಲಳಲ್ಲಿಂ ಮೂಡಲು ಅಡಿಗನ ಕೆಣಿಯ ಮಧ್ಯದಲ್ಲಿ ಬಸುರಿಯ ಮರ 
ನುಡಿಯೆ ಬಾಯ್‌ ಪೆಡೆ ದಷ್ಟನ ಸಾವು ನಿಶ್ಚಯಂ (ಲೋಕೋಪ. ೧೦-೯) ; | (ಸೌಇಇ. 23-1, ೨೫೪-೪೩ ; 1148). [ಅಡಿಗ್ನ + ಕೆಟಕಿ] 


ಅವನು ಯಾಕೋ ಅಡಿಗಂಟಲಲ್ಲಿ£ ಎ ಕ್ಷೀಣಧ್ವನಿಯಲ್ಲಿ3 ಮಾತಾಡು,  ಅಡಿಗಬು "ಅಡುಗರ್ಬು' ನೋ. 
ತ್ತಾನೆ; ತುಂಬ ಆಯಾಸವಾಗಿರಬಹುದು (ರೂಢಿ). [ಅಡಿ * ಗಂಟಿಲ್‌] | ಅಡಿಗಬ್ಬು "ಅಡುಗರ್ಬು' ನೋ. 

ಅಡಿಗಂಟು (ನಾ). ೧. "ತಳದ ಕೆಸರು, ಮಡ್ಡಿ? (ಕಸ್ತೂ ಕೋ); ಗಸಿ?! 1 ಅಡಿಗರಟಿ (ನಾ). ತೆಂಗಿನಕಾಯಿಯ ಕೆಳಭಾಗದ (ಎಂದರೆ, ಕಣ್ಣು 
(ನಾನಾಶ). ೨. “ಮುಗ್ಗಿದ ಧಾನ್ಯ” (ನಾನಾಶ). [? ಅಡ್ಡಿ * ಗಂಟು] ಜ| ಗಳಿಲ್ಲದ ಭಾಗದ) ಚಿಪ್ಪು : ನಾನೊಂದು ಗಿಣಿಯ ತಂದೆ... ಪಂಜ 


ಅಡಿಗಂಟುಮಾತು (ನಾ). ಕೀಳುಮಾತು (ಸ್ಕಾಂಡರ್‌). ರಕ್ಕೆ ಸಂದ ಕೂಡುವ ಸಂಗದವನಿಲ್ಲ, ಕೊರೆಕೂಳನಿಕ್ಕುವುದಕ್ಕೆ ಅಡಿಗರಟ 
[ಅಡಿಗಂಟು + ಮಾತು] ವಿಲ್ಲ ಗಿಣಿಯ ಹಿಡಿದು ನಾ ಕೆಟ್ಟೆ (ಮನುಗುಂ. ೧೭-೯೨). 
ಅಡಿಗಂಡಿ (ನಾ). ೧. ಕೆಳಗಣ ರಂಧ್ರ. ೨. ಯೋನಿ (ದಕ. 8). [ಅಡಿ * ಕರಟ] 
(ಅಡಿ, + ಕಂಡಿ] ಅಡಿಗರ್ಚು, ಅಡಿಗಚ್ಚು (ನಾ). ಕಾಲನ್ನು ತೊಳೆಯುವುದು. 
ಅಡಿಗಚು "ಅಡಿಗರ್ಚು' ನೋ. 40 ಅಡಿಗಚ್ಚು : "ಅಡಿಗರ್ಚುಕಾಣಿಕೆ' ಪರಾ. 


ಅಡಿಗಚ್ಚುಕಾಣಿಕೆ "ಅಡಿಗರ್ಚುಕಾಣಿಕೆ? ನೋ. 
ಅಡಿಗಟ್ಟು, (ಕ್ರಿ). ತಳಪಾಯ ಹಾಕು; ಆಧಾರವನ್ನು ಸಿದ್ಧ ಪಡಿಸು; 
ಒಡನೆ ಭಾರತಿಕನು ರಂಗಂಬೊಕ್ಕು ನಾಟ್ಯಘಟನ ಪ್ರಸ್ತಾವನೆಗೆ ಅಡಿಗಟ್ಟ 


[ಅಡಿ, * ಕರ್ಚು (ಆ ಕಟ್ಟು)] 
ಅಡಿಗರ್ಚುಕಾಣಿಕೆ, ಅಡಿಗಚ್ಚುಕಾಣಿಕೆ (ನಾ). (ಗುರುಗಳು ಮೊದ 
ಲಾದವರ) ಕಾಲು ತೊಳೆಯುವಲ್ಲಿ ಕೊಡು ವ ಕಾಣಿಕೆ; ಪಾದ 
ದನು (ಕಗದ್ಯ. ೧೬೦). [ ಆಡಿ, * ಕಟ್ಟು) ಪ್ರಕಾಳನೆಯ ಕಾಣಿಕೆ: ಅಡೆ£ಡಿ3ಗರ್ಚ್ಚುಕಾಣಿಕೆ ಸೇಸೆ ಬಿರ್ದ್ದ 
ಅಡಿಗಟ್ಟು (ನಾ). ೧. ತಳಹೆದಿ; ಅಸ್ತಿವಾರ; ಆಧಾರ: ತರ್ಕಿಸಲಿಕ್ಕೆ 45] ಬೀಯ ಮೊದಲಾಗೆ (ಎಕ. ೪111, ನಗರ. ೩೬-೧೫೫; 1077); ಆ ವೂರೊ 
ಆಡಿಗಟ್ಟೀನೋ ಇದೆ (ನಾಡೋಜ. ೧೫) ; ಭದ್ರವಾದ ಅಡಿಗಟ್ಟನಲ್ಲಿ ನೆಲೆ | ಳಾದ ಸೇಸೆ ಬಿರ್ದು ಬೀಯಂ ದೇನಿದೆಆಿ ಅಡಿಗರ್ಚ್ಸುಕಾಣಿಕೆ . .. 


ಅಡಿಗಲ್‌, 


ಸರ್ವ ಬಾಧಾ ಪರಿಹಾರಂ ಮಾಡಿಬಿಟ್ಟಿರ್‌ (ಎಕ. ೪111, ತೀರ್ಥಹ. : 
೧೯೨-೪೬ ; 1103). ಅಡಿಗೆಚ್ಚು ಕಾಣಿಕೆ: “ನಾಯದ್ರಮ್ಮ ೦ ಅಡಿಗಚ್ಚು ; 
ಶಾಣಿಕೆ (ಬೊಂಕಶಾ. ೧೯೩೪, ee ೩-೧೯ ; 1062). | 
[ಅಡಿಗರ್ಚು + ಕಾಣಿಕೆ (ಆ ಕಾಣ್ಮೆ)) i 

ಅಡಿಗಲ್‌,, ಅಡಿಗಲ್ಲು (ನಾ). ೧. ಅಡಿಪಾಯದ ಕಲ್ಲು; ತಳಹದಿ; : 
ಆಧಾರ: ಜಿನಚೈತ್ಯಕೋಟಗಡಿಗಲ್‌ ತಾನೆಂದು ರೂಪ್ಯಾಶ್ಮ ರಶ್ಮಿಗ | 
ಳಿಂದಂ ಚಟ ಚಾಯ ನಿಜ ಯಾರ್ಧಾದ್ರೀಂದ್ರನದ್ರೀಂದ್ರ ನಂ. 
(ಶಾಂತಿಪು. ೨-೮೮). ೨. ನೆಲಕ್ಕೆ ಹಾಸುವ ಕಲ್ಲು (?) : ಮನೆಮನೆದಪ್ಪ ' 
ದೆಯುಂ ಪಳುಕಿನ ಕೇರ್ಗಳ್‌ ಪವಳದೆಸೆನ ಕಂಬಂ ಕರ್ಕೇತನದ ತೊಲೆ: 


ಫೊನ್ನ ಫೊಸಜಂತೆ ನೀಲದಡಿಗಲ ) ಳೆಂ[ಪಾಠಾಂ. ನಿಂದಡಕಿಲ ಳಂ] ದೊಡೇ : 10, 


ವಣ್ಣಿಪುದೋ (ಕಾವ್ಯಾನ. ೫೧೮). ೩. ಬೀಸುವ ಕಲ್ಲಿನ "ಕಳಗಡೆಯ 
ಹೋಳು (ದಕ. 8): ಅಂದೊಳ್ಳೆ ಅಡಿಗಲ್ಲೆ ಚೆಂದೊಳ್ಳೆ ಮೇಗಲ್ಲೆ ಚಂದ್ರ: 
ಮತಿಯೆಂಬೊ ಗೆರಸಿ(ಯ) ರಾಗಿಕಲ್ಲೆ (ನಾಪದ. ೬೪-೧೧). ಅಡಿಗಲ್ಲು 
೧. ಕೆಷ್ಟವೇ ನಿಜವಾದ ಜೀವನದ ಅಡಿಗಲ್ಲು (ತ್ಯಾಗಮ. ೧೦೩); ಈ ಬಗೆಯ 
nie ಸಾಧನೆಗೆ ಅಡಿಗಲ್ಲು (ಹಂಗೀತೆ. ೮೫). [ಆಡಿ * ಕಲ್‌; ಲ್‌] | 15; 

ಅಡಿಗಲ್ಕ್‌ "ಅಡೆಗಲ್‌? ನೋ. 

ಅಡಿಗಲ್ಲಿಕ್ಕು (ಕ್ರಿ). ತಳಪಾಯದ ಕಲ್ಲನ್ನು ಇಡು; ತಳಹದಿ ಹಾಕು: 
ಕುಳಿಶಾವಳಿಗಳನಮರ್ದಿಂ ತೊಳೆದಡಿಗಲ್ಲಿಕ್ಕಿ ಬೆಳ್ಳಿ ಯಿಟ್ಟಗೆಯಿಂ ಚೌಪಳಿ 
ಯಿಳ್ಳಿ ದಂತೆ ತೆ ತೊಳತೊಳ ತೊಳಗಿ (ಶಾಂತಿಪು. ೧೦-೨೯). 

[ಅಡಿಗಲ್‌, * ಇಕ್ಕು] 

ಅಡಿಗಲ್ಲು, "ಅಡಿಗಲ್ಕ್‌' ನೋ. 

ಅಡಿಗಲ್ಲು "ಅಡಿಗಲ್‌” ನೋ. 

ಅಡಿಗಾಣ್‌ (ಕ್ರಿ). ೧. ತಳವನ್ನು ಕಾಣು; ಮರ್ಮವನ್ನು ತಿಳಿ: 
ಆಯುಃಪ್ರಮಾಣದಡಿಗಾಣಲೊಡಂ ಮಲುಗುವುದಂಗಜಶರೆದಿಂ ತುಜಂಗು | 
ವುದೆನೆ ದೇವಗತಿಯೊಳೇಂ ಸುಖಮುಂಟೆ (ಅಜಿಪು. ೨-೭೨). ೨. 
ವನ್ನು ಕಾಣು; ದರ್ಶನ ಮಾಡು : ಜೀವರಡಿಗಂಡು ಕಪ್ಪಮನೀನರ್‌ | 
ಚಪ್ಪನ್ನ ದೇಶದರಸರ್‌ (ರಾಜಶೇ. ೫-೧೨೭). [ಆಡ್ಸಿ + ಕಾಣ್‌] 

ಅಡಿಗಾರ (ನಾ). ಗ್ರಾಮದ ಪಟೇಲ: ಪಟೀಲನಿಗೆ-- ಪಟೀಲ, ಗೌಡ, | 
ನಾಡುಗಾಡ, ಎಜಮಾನ, ರಡ್ಡಿ, ಪೆದ್ದಕಾಪು, ಮಾನ್ಯಕರಣಂ, ಮಣೆಗಾರ | 


ಅಥವಾ ಅಡಿಗಾರ, ನಾಯಿಡು ವಗೈರೆ ಹೆಸರುಗಳುಂಟು (ಗ್ರಾಮಾಕ. ೧). ಕ 
' ಅಡಿಗೆಡು, ಅಡಿಗಿಡು (ಕ್ರಿ). ೧. ನಡಗೆ ತಪ್ಪಿಹೋಗು ; ನಡಗೆ ನಿಂತು 
| ಹೋಗು. ೨. ಶಕ್ತಿಗುಂದು : ಕಿಚೆ ತನ್ನ ಬಲಂ ಪೆಜಭಾಗದಲ್ಲಿ ಬಂದಡಿ 


(ಅಡಿ + -ಕಾರ್ಮ (ಆ -ಕಾಜ)) | 
ಅಡಿಗಾಲು (ನಾ). 'ಮೊಳಕಾಲಿರಿಂದ ಕೆಳಗಿನ ಪಾದದ ಭಾಗ! 
(ಸ್ಯಾಂಡರ್‌). [ಅಡಿ * ಕಾಲ್ಕು (ಆ ಕಾಲ್ಮ್‌)] ಗ 
ಅಡಿಗಿಡಿಸು (ಕ್ರಿ). ಹೆಜ್ಜೆ ತಪ್ಪುನಂತೆ ಮಾಡು; ನೆಲೆದಪ್ಪಿಸು; | 
ಉರುಳಿಸು : ಅತನ ಮುಗ ಬಿರುದರಂ ತಡಂಗಾಲುವೊಯ್ದಡಿಗಿಡಿಸುವ js 
ತಡಂಗಾಲ ಮಾಧವಂ (ಎಕ. ೪11, ಶಿವಮೊ. ೪-೪೦; 1122). | 
[ಅಡ್ಮಿ * ಕಿಡು (೮ ಕೆಡು) + -ಇಸ್ಕು] 
ಅಡಿಗಿಡು "ಅಡಿಗೆಡು? ನೋ. | 
ಅಡಿಗೀಟು (ನಾ). (ಬರೆವಣಿಗೆಯಲ್ಲಿ) ಶಬ್ದದ ಅಥವಾ ವಾಕ್ಯ | 
ಭಾಗದ ಕೆಳಗಡೆ ಎಳೆದ ಗೆರೆ: ಹಸ್ತಪ್ರತಿಯಲ್ಲಿ ಅಡಿಗೀಟು ಹಾಕಿ 40 
ತೋರಿಸಿರುವ ಶಬ್ದಗಳನ್ನು ದಪ್ಪಕ್ಷರಗಳಲ್ಲಿ `ಅಚ್ಚುಮಾಡಬೇಕು (ರೂಢಿ). 
(ಅಡಿ, * ಗೀಟು] 
ಅಡಿಗುಟ್ಟು (ಕ್ರಿ). ಕಾಲನ್ನು ಒತ್ತು, ಹಿಸುಕು: ಸೊಗಸು, 
ನಮಲ ದೊಳ್‌ ಅಲಿತಗಂಗಾನದೀಲಹರಿಕಾತಲ್ಪ ದೊಳ್‌ ದೇನವನಿತೆ | 
ಯರೆ ಪರಿವಿಡಿಯೊಳಡಿಗುಟ್ಟಿ ಯುಂ ಸ ೭-೨೭ ರ); ಮುಡಿಯಿಕ್ಕು ; "45 
ನಡಿಯೂಡುವಡಿಗುಟು ವಾರತಿಯತ್ತು ವ... ಪಲವುಂ ನಿಯೋಗದನ್ನ | 


ಹಿಳಕಿ 


| 
20; 


ಪಾದ!ಂ5; 
| ಅಡಿಗೆಜ್ಜೆ (ನಾ). ಕಾಲಿಗೆ ಕಟ್ಟಿದ ಗೆಜ್ಜೆ : ಮಗು ಓಡಾಡುವಾಗ ಅದರೆ 
ಅಡಿಗೆಜ್ಜೆಯ ಶಬ್ದ ಮನೆಯನ್ನೆಲ್ಲ ತುಂಬುತ್ತಿತ್ತು (ರೂಢಿ). [ಅಡ್ಮಿ*ಗೆಜ್ಜೆ] 
| ಅಡಿಗೆಡಪು (ಕ್ರಿ). ಬುಡಸಹಿತವಾಗಿ ಉರುಳಿಸು; ಮೂಲೋತ್ಪಾ 
|: ಟನ ಮಾಡು: ಮರಂಗಳನಡಿಗೆಡಪಿದುವಿರದೆ ಪರಿಷ ಪೂರದೆ ನದಿಗಳ್‌ 


I 
| 
| 
| 
| 
| 
| 
| 
| 


ಅಡಿಗೆಡು 


| ಯಾಗತೆಯರುಮಪ್ಪ ಅಕಾರವತಿಯರಂ (ಚಂದ್ರಪು. ೬-೮೫ ನ); ಕಮಳ 

ವದನೆಗೆ ನೀಡಿ ಡನಕೆಯಂ ಕೆಲ ಕೆಲರ್‌ ಕುಮುದದಳನಯನಯುಗೆಗಡಿ 

ಗುಟ್ಟ ಕೆಲಕೆಲರ್‌ (ವರ್ಧಪು. ೧೩-೫೨). ([ಅಡ್ಮಿ* ಕುಟ್ಟು] 

| ಅಡಿಗುಫ್ಸೆ ಕ್ಸ (ನಾ). ಧಾನ್ಯದ ತೆನೆಗಳ ಕುಪ್ಸ್ಪೆಯ ಕೆಳಭಾಗ (ದಕ. ಕಿ). 

| ಕಿ + ಕುಪ್ಪೈ) 

| ಅಡಿಗೂಂಟ, ಅಡಿಗೂಟ (ನಾ). ೧. ಚರ್ಮವನ್ನು ಕತ್ತರಿಸುವಾಗ 

|. ಅಡಿಯಲ್ಲಿ ಆಧಾರವಾಗಿ ಇಟ್ಟುಕೊಳ್ಳುವ ಗೂಟಿ: ಬ್ರಹ್ಮನನಟ 
ದಲ್ಲಿ ಬ್ರಾಹ್ಮಣ ಸರ್ವಜೀನಹತಕರ್ಮಕ್ಕೊಳಗಾದಲ್ಲಿ ಸಮ್ಮಕಾಣ ಈ 
ಉಭಯನನಜಕದು ಮಣಕಿಯಲಿಲ್ಲ ಕೈಯುಳಿಗತ್ತಿ ಅಡಿಗೂಂಟ([ಟ]ಕೆಡೆ 
ಯಾಗಬೇಡ ಆಜಿ ನಿಜಾತ್ಮರಾಮರಾಮನಾ (ವಚಶಾ. 1 ೩೬೩-೪); 

| ಓಅಡಿಗೂಂಟಕೆಡೆಯಾಗು ಇ ಕಷ್ಟಕ್ಕೆ ಸಿಕ್ಕು; ನರಕಕ್ಕೆ ಗುರಿಯಾಗು. 

|. ಅಡಿಗೂಟ: ೨. ಬೀಸುವ ಕಲ್ಲು ಮೊದಲಾದವುಗಳಲ್ಲಿ ಕೆಳಗಡೆಯ 

|. ಹೋಳಿನ ಮಧ್ಯೆದಲ್ಲಿ ಹದಿದಿರುವ ಗೂಟ; ತಳಗೂಟ. 

(ಅಡಿ, ೬ ಗೂಂಟ] 

ಅಡಿಗೂಟ "ಅಡಿಗೂಂಟ? ನೋ. 

| ಅಡಿಗೆ "ಅಡುಗೆ? ನೋ. 

: ಅಡಿಗೆಕೆಲ್ಲು (ನಾ). ಕೃತಕವಾಗಿ ತಯಾರಿಸಿದ ವಜ್ರ 
(ದಕ. ೪9). [ಅಡಿಗೆ ತೆ ಆಡುಗೆ) * ಕಲ್ಲು (< ಕಲ್‌) 

| ಅಡಿಗೆಗಾರ್ತಿ (ನಾ). ಅಡಿಗೆಮಾಡುವವಳು; ಅಡಿಗೆಯ ಪರಿಚಾರಿಕೆ: 
ಪಳಿದ್ಯವನೆಸರುಗಳ ಮಿತಿಯಿಲ್ಲದಡಿಗೆಗಾರ್ತಿಯರು ನೀಡಲೈಯಚುತ 
ಹೆಂಗಳೊಡನೆ ಭುಂಜಿಸಿದ (ನೋಹತ. ೧೪-೧೧). 

[ಅಡಿಗೆ (ಆ ಅಡುಗೆ) * -ಗಾಣ (ಆ -ಕಾಅ) + ಇತಿ) 

ಅಡಿಗೆಜನ (ನಾ). ಅಡಿಗೆ ಮಾಡುವ ಜನ; ಅಡಿಗೆಯ ಪರಿಚಾರಕ: 
ಅಡಿಗೆಜನ ೧ ಕೈ ಸಂಬಳ ಗ೫॥೦ (ಎಕ. ೪1, ಶೈಂಗೇರಿ. ೧೧. ಪು. 

[ಆಡಿಗೆ (£ ಅಡುಗೆ) * ಜನ] 


ಸ 


| 
i 
| 


೩೭೨-೩೧ ; 1652). 


(ಪಾರ್ಶ್ವಪು. ೮-೧೮). (ಅಡ್ಮಿ * ಕೆಡಪು] 


ಗೆಡದಂದೆ ನ£ವಾ]ಜಿಯೊಳೆ ಪಾ ಯಿಸಿ ಮೂಲಮೆಲ್ಲಮಂ ಪಡಲ್ವಡಿಸಿ 
(ಎಕ. 11, ೧೩೮-೮; 940). ಅಡಿಗಿಡು : ೧. ಬಿಡೆ ಬೀಸಿದೊಡೊಡನೆ ಬೀಸಿ 
ನಿಮಿರ್ದಡಿ ಕಾಲಿಟ್ಟ ಡಿಗಿಡೆ ನಿಘಾತದಿಂ ಪೊಯ್ದೊಡಾಂಕೆಗೊಂಡಣ್ಮಿ ಕಾದಿ 
ದರ್‌ ಕಡುಗಲಿಗಳ್‌ (ಗದಾಯು. ೮-೯) ; ಮನಂ ವಿಕಳಮಾಗೆ ನುಡಿಗಳ್‌ 
ಮೊದಲಿಂದಡಿಗಿಡೆ ಕಾಲ್‌ ತಡತಡವರೆ (ಕಾವ್ಯಾವ. ೬೨). ೨. ಆ ಶಿಖಂಡಿ 
ಪೊಕ್ಕಡಿಗಿಡೆ ಬಂದು ಮುಂದೆ ನಿಲೆಯುಂ ಮೊಗಮಂ ನಡೆನೋಡಿಯಾತ 
ನಾರ್ಡೊಡನೊಡನೆಚ್ಚೊಡೆಚ್ಚ ಮೊನೆಯಂಬುಗಳಟಕ್ಸಿಡಿವೋಗೆಯುಂ 
ಮನಂಗಿಡಂ. . . ಸುರಸಿಂಧುನಂದನಂ (ಪಂನಭಾ. ೧೧-೪೪); ೩. ನೆಲೆ 
ತಪ್ಪು; ಆಧಾರ ಇಲ್ಲವಾಗು ; ನಾಶವಾಗು : ಪಡೆಯ ಪೊಜಕಿಗಗಿದು 
ಶೇಷಂ ಪೆಡೆಗಳನುಡುಗುವುದುಮೆಳೆ ಬೊದಿಲ್ಲೆ ನೆ ಬಿಟ್ಹತ್ತಡಿಗಿಡೆ ಕೂರ್ಮನ 
ಬೆನ್ನಂದೊಡೆದು ಸಿಡಿಲ್ದೊಡನೆ ನುಚ್ಚುನೂಜಪ್ಪಿನೆಗಂ(ಪಂಸಭಾ.೧೦-೭೦); 
ಜಾತಿಯ ನೀತಿಯ ಸೈಪಿನ ಮಾತಡಿಗಿಡೆ ಪತಿಯುಮಂ ಪುರೋಹಿತನು 
ಮನಾ ಪಾತಕಿ ವಿಷದಿಂ ಕೊಂದಳ್‌` (ಪಂರಾಮಾ, ೧೫-೩೭). 
[ಅಡಿ + ಕೆಡು) 


ಅಡಿಗೆಡೆ ೧೪೧ ಅಡಿದಳಿರ್‌ 


ಅಡಿಗೆಡೆ (ಕ್ರಿ). ೧. ಕಾಲಿಗೆ ಬೀಳು; ನಮಸ್ಕರಿಸು: ಹಸ್ತಿಚರ್ಮಾ | 
ವರಣ ಶರಣೆನುತ್ತಡಿಗೆಡೆದನು (ಚಿಬಪು. ೨೦-೭); ಜಯ ಜಯ ಜನಾರ್ದನ | 
ಕೃಷ್ಣ ರಕ್ಷಿಸೆಂದಡಿಗೆಡೆದನು (ತುರಂಗ. ೪೬-೩). ೨. ಬುಡಕಳಚಿ ಕೆಳಗೆ | ನಡಿಗೈೆಯಾಗಲತಿಹೀನವಾಗಿರುವದು (ಸ್ಕಾಂಡರ್‌). 
ಬೀಳು: ಅರಮನೆಯೊಳಗೆ ನೆಲ ಬಾಯ್ದೆಗೆದುದಡಿಗೆಡೆದುದು ಪಿರಿಯ | (ಆಡಿ, * ಕೈ (ಆ ಕೆಯ್ಯ) 
ಮಾಡ (ಸಾಳ್ವಭಾ. ೧೧-೩೪). [ಅಡಿ * ಕೆಡೆ] 3 ಅಡಿಗೊಳ್‌ (ಕ್ರಿ). ಹೆಜ್ಜೆಹಾಕು ; ಓಡು: ಅಡಿಗೊಳ್ವ ಪೆರ್ಮರೆ... 
ಅಡಿಗೆನೀರು (ನಾ). ಅಡಿಗೆಯ ಕೆಲಸ ಮತ್ತು ನೀರು ತರುವ ಎತ್ತಲುಂ ನೆಟಕಿದಿರೆ ಕಾಡೊಳ್‌ (ಉಜಶೇ. ೫-೮೩). [ಅಡಿ * ಕೊಳ್‌] 
ಕೆಲಸ: ಅಲ್ಲಿ ಕೆಲಸ ಮಾಡುವವರಾರು) ಅಡಿಗೆನೀರು ಮಾಡುನವರಾರು? | ' ಅಡಿಗೊಳಂಗು (ನಾ). ಗೊರಸಿನ ಕೆಳಭಾಗ: ಸಮಸ್ತ ಸಮುದ್ರ 


ವದು (ಸ್ಕಾಂಡರ್‌). ೨. (ಏನನ್ನಾದರೂ ಬೇಡಿ) ಕೈಯೊಡ್ಡಿ ದವನು; 
ಕೆಳಮಟ್ಟಿದಲ್ಲಿ, ಹೀನಸ್ಥಿತಿಯಲ್ಲಿ ಇರುವವನು: ಮೇಲ್ಸೈಯಾದವ 


ಮಹಾಪೂ. ೫). [ಅಡಿಗೆ (ಆ ಆಡುಗೆ) * ನೀರು (ಆ ನೀರ್‌)] ಮುದ್ರಿತ ಮೇದಿನಿಯನಡಿಗೊಳಂಗಿನೊಳ್‌ ಮಡಂಗಿರಿಸಲ್‌ ಬಗೆದು ಗರ್ವ 
ಅಡಿಗೆಪ್ಪು (ನಾ). ಕಾಲಿನ ಎಕ್ಕಡ; ಪಾದರಕ್ಷೆ: ಮೃಡಶರಣರಾ ಪರ್ನತಾರೂಢನಾಗಿ ಪರ್ವತಮಂ ತಾಗೆ (ಸಂಚತಂ. ೪೬-೮). 

ರವರ ಮನೆಯ ದಾಸಿಯು ಮೆಟ್ಟುವಡಿಗೆಪ್ಪನಾಂತವಳ್ಳೊರೆಯಲ್ಲವಾನು | 10 (ಆಡಿ, * ಕೊಳಂಗು] 

(ಮದೇಪು. ೨೮-೪೪). [ಆಡಿ * ಕೆಪ್ಸ್ಯ (ಆ ಕೆರ್ಪು),] : | ಅಡಿಗೋಂಟಿ (ನಾ). ಮುಖ್ಯವಾದ ಕೋಟಿ; ವಶದಲ್ಲಿರುವ 
ಅಡಿಗೆಭಟ್ಟ (ನಾ). ಅಡಿಗೆ ಮಾಡುವ ಬ್ರಾಹ್ಮಣ; ಅಡಿಗೆಯ | ಕೋಟಿ (?) : ರಾಣಾ ಜಗದೇವರಾಯರಸನಗ್ಗಳನೆಂಬುದು ಚಿತ್ತಕ್ಕೆ 

ಪರಿಚಾರಕ; ಬಾಣಸಿಗ: “... ಬಂಡತನ ನಿನ್ನ ಸಾಹಸಕ್ಕೆ ಭೂಷ | ವನೇದ್ಯಮೈಸೆ, ಅವನಡಿಗೋಂಟಿಗಳೆಮ್ಮ ನೆರೆಯೊಳಿರ್ಪುವು (ಚಿ ಕವ ೦. 

ಣವೇ. ಅಡಿಗೆಭಟ್ಟ ! ದೂಸಣಕ್ಕ 8 ಹೆದರುನ ಮನುಷ್ಯ ನೀನಲ್ಲ” (ಎದ. | ೧೬-೯). [ಅಡಿ + ಕೋಂಟಿ] 

೧೧); ಫುಣ್ಮಾತ್ಮ ಅಡಿಗೆಳಟ್ಟಸಿನ್ನೂ ಬಂದಿರಲಿಲ್ಲ (ದೀಪದ. ೭೬). 115. ಅಡಿಗೋಲು (ನಾ). ೧. ಮರದ ಅಗಣಿ (ಸ್ಕಾಂಡರ್‌). ೨, ಮರದ 

[ಅಡಿಗೆ (ಆ ಅಡುಗೆ) * ಭಟ್ಟ] ಸೌಟು (ಸ್ಯಾಂಡರ್‌). [ಅಡ್ಡಿ * ಕೋಲು (ಆ ಕೋಲ್‌) 

ಅಡಿಗೆಮನೆ (ನಾ). ಮನೆಯಲ್ಲಿ ಅಡಿಗೆ ಮಾಡುವುದಕ್ಕಾಗಿ ಇರುವ; | ಅಡಿಟಿಪ್ಪಣಿ (ನಾ). ಪುಟದ ಕೆಳಗಡೆ(ಅಡ್ಡಗೀಟು ಹಾಕಿ) ಬರೆದಿರುವ 

ಕೋಣೆ; ಅಡಿಗೆ ಮಾಡುವ ಮನೆ: ತಡೆದಿರಾದೊಡೆ ನಿಮ್ಮ ನಿವಳೊಡ ; 1. ಟಿಪ್ಪಣಿ: ಗೋವಿಂದ ಪೈಗಳು , . . ಕವಿತೆ ಬರೆದರೂ ಅಡಿಓಪ್ಪಣಿ 

ನಡಿಗೆಮನೆಯೊಳಗೈದೆ ಬೇಯಿಸಿಯಡಗನಾರೋಗಿಸುವೆನೆಂದರಮನೆಗೆ : ; ಇದ್ದ ದ್ದ € (ಹಕ್ಕಿನೋ. A, [ಅಡಿ * ಟಪ್ಪಣಿ] 


ತೆರಳಿದನು (ರಾಮಾಸಂ. ೫-೨-೨೨). [ಅಡಿಗೆ (ಆ ಆಡುಗೆ) * ಮನೆ] * ಅಡಿತಟ್ಟಿ' (ನಾ). “ಹಡಗಿನ ಅಥವಾ ದೋಣಿಯ ಕಟ್ಟಡಕ್ಕೆಲ್ಲ ಆಧಾ 
ಅಡಿಗೆಮಾಡು (ಕ್ರಿ). ಆಹಾರವನ್ನು ಬೇಯಿಸಿ ಸಿದ್ಧಪಡಿಸು:| | ರವಾಗಿ, ಅತ್ಯಂತ ತಳಭಾಗದಲ್ಲಿ ಉದ್ದಕ್ಕೂ ಹಾಸಿರುವ ಮರದ 
ತನಗೆ ಅಡಿಗೆಮಾಡೆಂದವಂ ಕುನಕನಡಗಂ ತಿಂದ ಕ | ದಿಮ್ಮಿ? (ಹೀ. ಇಂಕನಿ): ಇಲ್ಲಿ ಮೊದಲಿಗೆ, ಇಳಿಜಾರಾದ ಮೆಟ್ಟಿಲು 
(ದೀಕ್ಸಾ ಬೋ. ೯೩-೨೦) ; ಆಡಿಗೆ ಮಾಡುವವನ ಮಕ್ಕಳು ಉಪವಾಸ] | ಗಳಂತೆ ಇರಿಸಿ ಮರದ ತುಂಡುಗಳನ್ನು, ರಚಿಸಬೇಕಾದ ಹಡಗಿನಷ್ಟೇ 
ಬಿದ್ದಾರೋ? (ಗಾದೆ. ಕಿ). [ಅಡಿಗೆ (ಆ ಅಡುಗೆ) * ಮಾಡು] ಉದ್ದಕ್ಕೆ ಹಾಸಿ ಅದರ ಮೇಲೆ ಹಡಗಿನ ಅಡಿತಟ್ಟೆ (೭೮೮1) ಯನ್ನು ಜೋಡಿ 
ಅಡಿಗೆಯಿಳಿಸು (ಕ್ರಿ). ದ್ರಾವಣವನ್ನು ಕಾಸಿ ಕುದಿಸಿ ಅದರಿಂದ |25| ಸಿರುವರು (ಬಾಲಸ್ರ. 21, ೮೧೫). [ಅಡಿ * ತಟ್ಟಿ] 
ಸಿದ್ಧಗೊಳಿಸು: ತೊಳದು ಕಾಯಿಸಿ ತೆಗೆದ ಉಪ್ಪು, ಡೊಣೆ ಉಪ್ಪು | | ಅಡಿತಲೆಹಾಕು (ಕ್ರಿ). ತಲೆಯನ್ನು ಕೆಳಗೆ ಹಾಕು; ತಲೆ ತಗ್ಗಿಸು : 
ಮತ್ತು ಫೆಟು ಪ್ರ ಕ್ಲಿಪ್ಪು ಮುಂತಾದ ಆಡಿಗೆಯಿಳಿಸಿದ ಕೃತಿ ತ್ರಿಮ ಅವಣಕ್ಕೂ | | ಜೀವನನು ನೆಲದ ಮೇಲೆ ಕುಳಿತುಕೊಂಡು ಆಡಿತಲೆ ಹಾಕಿ ನೆಲವನ್ನೇ 
ಬಿಡಾಲನಣಕ್ಕೂ ಹೆಸರು (ಸಿದ್ಧಾಂತಿ.. ೨೪೫). | ಎವೆಯಿಕ್ಕದೆ ನೋಡುತ್ತಿದ್ದನು (ಹರಿಕೋ. ೬). 
[ಆಡಿಗೆ (ಆ ಅಡುಗೆ) + ಇಳಿಸು] | [ಅಡ್ಮಿ * ತಲ್ಮೆ * ಹಾಕು (ಆ ಪಾಯ್ಭ್ಯ್ಯ)] 
ಅಡಿಗೆಯುಪ್ಪು (ನಾ). ಅಡಿಗೆಗೆ ಉಪಯೋಗಿಸುವ ಉಪ್ಪು ; 139: ಅಡಿತಳ “ಆಡಿದಳ್ಳ' ನೋ. 
ಸಮುದ್ರಲವಣ. [ಅಡಿಗೆ (ಆ ಆಡುಗೆ) * ಉಪ್ಪು] ! ಅಡಿತುಂಡು (ನಾ). ಒಂದು ವಸ್ತುವಿನ ಕೆಳಗೆ ಅದಕ್ಕೆ ಆಧಾರವಾಗಿ 
ಅಡಿಗೆರೆ (ಕಾ). = ಅಡಿಗೀಟು. [ಆಡಿ + ಗೆರೆ] | ಇಟ್ಟ ತುಂಡು: ಬಡಗಿಯವನು ಮರಕೆಲಸ ಮಾಡುವದಕ್ಕಾಗಿ ತನ್ನ 
ಅಡಿಗೆವಜ್ರ (ನಾ). ಕೃತಕವಾಗಿ ತಯಾರಿಸಿದ ವಜ್ರ (ಗ್ಯಾಕಿಟ). | | ಜಂತಿ ಇಟ್ಟುಕೊಂಡಿರುವ ಮರ ಪಟ್ಟಡಿಯೆಂಬ ಅಡಿತುಂಡು ಉತ್ಪನ 
"ಅಡಿಗೆಸಲ್ಲು' ಪರಾ. [ಆಡಿಗೆ (ಆ ಆಡುಗೆ) + | (ಸಿದ್ಧಾಂತಿ. ೩-೧೪೮). [ಅಡ್ಮಿ * ತುಂಡು] 
ಅಡಿಗೆಸಾಲೆ (ನಾ). ಅಡಿಗೆಯ ಮನೆ; ಪಾಕಶಾಲೆ. 155 ಅಡಿದ (ನಾ). ಒಂದು ಬಗೆಯ ಆಯುಧ; ಕತ್ತಿ: ಗದಾಘಾತಗಳಿಂದ 
[ಅಡಿಗೆ (ಆ ಅಡುಗೆ) * ಸಾಲೈ) | ನುಗ್ಗುನುನ್ನುಮಾಡಿ ಅಡಿದ(?)ನೆಂಬ ಆಯುಧದಲ್ಲಿ ತಲೆಗಳಂ ಕಡಿದು 
ಅಡಿಗೇಡು (ನಾ). ಬುಡ ಸಹಿತವಾಗಿ ಹಾಳಾಗುವುದು; ಸಮೂಲ| | (ಮುಡಿಕ್ಯಾ. 1, ೨೫೭ ; ರಾಮಾಯ). "ಅಡಾಯುಧ' ಪರಾ. 
ನಾಶ. "ಅಡಿಗೇಡುಮಾಡು' ಪರಾ. [ಅಡ್ಮಿ * ಕೇಡು] | [?. 1 ತೆಲು. ಅಡಿದಮು ಇ ಕತ್ತಿ] 
ಅಡಿಗೇಡುಮಾಡು (ಕ್ರಿ). ಬುಡಸಹಿತ ಹಾಳುಮಾಡು ; ಮೂಲೋ ! ಅಡಿದಳ, , ಅಡಿತಳ (ನಾ). ಪಾದತಲ; ಅಂಗಾಲು: ತಲೆವಾಗಿ ತಳಿ 
ತ್ಪಾಟನ ಮಾಡು; ಧ್ವಂಸಮಾಡು : ಸಿಂಹನಾದಮಾಡಿ, ನಿನ್ನ ಪಾಡು; 40] ರಡಿದಳಳೆ (ಪ ಪ್ರಭಂಜ. ೧-೪೧). ಅಡಿತಳೆ : ನುಡಿಯು ದಾಂಗುಡಿಹಾಡು 
ಪಂತದ ಕಾರವನ್ನೂ ಸಂಶಯಭಯಗಳನ್ನೂ ಸಜಸೇಡುವವದ ತೀರಿಸಿ | ಅಡಿತೆಳದ ಅರಿಮೆಟ್ಟು, ಗಂಡುಮೆಟ್ಟು - ವೀರಸಿರಿ ಕಲೆಬೀಡು ಎನ್ನ 
ಬಿಡು (ಜಿಟ್ಟಲ. ೨೧೫-೬). [ಆಡಿಗೇಡು * ಮಾಡು] | ತಾಯ್ನಾಡು (ದ್ರಾಕ್ಷಿಣಾ. ೪)... [ಅಡ್ಮಿ* ತಳ್ಳ) 
ಅಡಿಗೈ (ಕ್ರಿ). “ಕೀಳುಮಾಡು, ಸೋಲಿಸ್ತು ಕೆಳಗೆಹಾಕು” ' ಅಡಿದಳ್ಳ (ನಾ). (ಕರಾ). ತಳಹದಿ. “ಅಡಿಸ್ಥಳ' ಪ 
(ಕಸ್ತೂಕೋ).. [ಅಡಿ * ಗೈ (ಆ ಕೆಯ್ಸ್‌)] [ಅಡಿ * ತಳ್ಳ] 
ಅಡಿಗ್ಬೈ (ನಾ). ೧. ಕೆಳಗೆ ಒಡ್ಡಿದ ಕೈ: ದಾನವಂ ಕೊಡುವನ ಕೈ |55| ಅಡಿದಳಿರ್‌, ಅಡಿದಳಿರು (ನಾ). ಚಿಗುರಿನಂತಿರುವ ಪಾದ; ಕೋಮ 
ನೇಲ್ಬೈಯಾಗಿಯೂ, ದಾನವಂ ಹಿಡಿನನ ಕೈ ಅಡಿಗೈಯಾಗಿಯೂ ಇರು] | ನಾವ ಫಾದ; ಜಳಗಂಧಾಶ್ಚತೆ. .. ಧೂಪಫಲಂಗಳಾ ಕುಳಿಕಾಯುಧ 


ಅಡಿದಳಿರು ೧೪೨ ಅಡಿಮಾಡು 


ನರ್ಚಿಸೆ ತೊಳತೊಳ ತೊಳಗಿದುವೆಳಸಿ ಬಳಸಿ ಜಿನನಡಿದಳಿರೊಳ್‌ (ಆದಿಪು. 
೬-೧೦೪) ; ಅಡಿದಳಿರ್ಗೆ ಧರಾನಲಯಂ ಕಡುವೆಟ್ಟ ತ್ತಾಗೆ ನಡೆಯಲಜಕ 
ಯದೆ ಮನುಜರ್‌ ಸೆಡೆಯೆ (ಪಂರಾಮಾ. ೧-೭೬); ಎ ಮುನಿಪ ನಿಮ್ಮ a! 


| ನಿಲ್ಲಿಸಿರುವ ಅಡಿಪಾಯೆವನ್ನೇ ಆಗೆಯಿಸಿರಿ (ಶಾಂತಲಾ. ೪೦೧). 
ದಳಿರ ಕರುಣದಿನೆನಗೆ ಫಲಿಸಿತು ಪುಣ್ಯನೆಂದೆಆಗಿದನು (ನಳಚ. ಗ. 

ನ್ನ 

ad) 


[ಅಡಿ, * ಪಾಯ] 
ಅಡಿಷಾಯಹಾಕು (ಕ್ರಿ). ತಳಹೆದಿ ಹಾಕು; ಪೀಠಿಕೆ ಹಾಕು: “ಈಗ 
| ಮುಂದಿನ ಕತೆಗೆ ಅಡಿಪಾಯ ಹಾಕಬೇಕಾಗಿದೆ . . .? (ಹಾಹುತ್ತ. ೪೦). 
| [ ಅಡಿಪಾಯ + ಹಾಕು (ಆ ಪಾಯ್ಯ್ಯ್ಯ)] 
ಅಡಿಪು (ನಾ). (ನೆಲವನ್ನು, ಕಸವನ್ನು) ಗುಡಿಸುವುದು: ಡೋಳು 
| 


ಅಡಿದಳಿರು : ನನ್ನಯ್ಯನಡಿದಳಿರುಗಳಾಣೆ ದೊ €ಷವಿ ಲ್ಲಿನ್ನೆ 
ನೀವೆಂದ (ಭರಚ. ೪- eH [ಅಡಿ, + ತಳಿರ] 
ಅಡಿವಳಿರು “ಅಡಿದಳಿರ್‌' ನೋ. 


5! 


ನಾಗಸರ ಕೊಂಬಿನವರ ಜನ ೬ಕ್ಕೆ ಗೆ ೩೬ ಅಡಿಸಿನ ಮೂಲಿಕಿಯರ ಜನ 
ಅಡಿದಾವರೆ (ನಾ). ತಾವರೆಯಂತಿರುವ ಹೆಜ್ಜೆ; ಪಾದಕಮಲ: ೭ಕ್ಕೆ ಅಕ್ಕಿ ಮೂಡೆ ೧೬ ಜರ vill, ಪು. ೧೩೩-೪೦ ; 1586). 

ಅನಘ ಸಕಲೇಶಮಾದರಸರಡಿದಾವರೆಯೊಳೆನುದಿನಂ ನಿಜಮನೋಮಧು [+ ಶುಳು. ಅಡಿಪು- ಗುಡಿಸು] 

ಕರನನಾಡಿಸುತೆ (ಸದ್ಮರಾ. ೨-೨೭) ; ವಲ್ಲಭನ ಅಡಿದಾವರೆಗಳ ಕಾಣದೆ 10 | ಅಡಿಪೌಂಡು (ನಾ). 1! ಪೌಂಡು ದ್ರವ್ಯ ಪರಿಮಾಣವನ್ನು 


ಸಯನದಿಂ ಮಿಡಿದಳು ಬಾಷ್ಪಾಂಬುವನು (ಮೋಹತ. ೨೮-೮) ; ಆಹಿಪಶಿ | ಒಂದು ಅಡಿ ಎತ್ತರಕ್ಕೆ ಎತ್ತಲು ಬೇಕಾಗುವ ಶಕ್ತಿಯ ಮೊತ್ತ” 
ಪೀತವಾಸನಂ ಪೊಡಮಟ್ಟಿ ನಡಿದಾವರೆಗೆ (ಚೈ ಮಿಭಾ. ೨೪-೬೧) ; ತಮ್ಮ (Foot-pound. ಇಂಕನಿ). (ಅಡ, * ಪೌಂಡು] 
ಅಡಿದಾವರೆಗಳಲ್ಲಿಯೇ ಎಲ್ಲವನ್ನೂ ಅರ್ಪಿಸಬೇಕೆಂದು ಸಂಕಲ್ಪಿಸಿದ್ದಾರೆ, | ಅಡಿಬಂಡ (ನಾ). ಕುರಿಯ ಹೊಟ್ಟಿಯ ಕೆಳಭಾಗದ ಉಣ್ಣೆ (ದಕ. 8). 
(ಬಾಣಅ. ೫)... [ಅಡಿ * ತಾವರೆ (£ ತಾಮರೆ)] | (ಆಡಿ, * ಬಂಡ] 


ಅಡಿದೀಪ (ನಾ). (ನಾಟಿಕರಂಗದ ಮುಂಭಾಗದಲ್ಲಿ ಕೆಳಮಟ್ಟದಲ್ಲಿ ್ಲ 1s ಅಡಿಬೀಳು, (ಕ್ರಿ). ೧. ಅಡಿಗಳ ಮೇಲೆ ಬೀಳು; ಕಾಲಿಗೆ ಬೀಳು : 
ಮರಸಿಟ್ಟಿರುವ) ದೀಪ (೫0೦0188೬. ಇಂಕನಿ). [ಅಡಿ + ದೀಪ] ಅವನ ಅಡಿಬಿದ್ದನು (ದಕ. ಕಿ). ೨. ಕೆಳಕ್ಕೆ ಬೀಳು; ಸೋಲು 
ಅಡಿದೆಅ೫ (ಈ. ಒಂದು ಬಗೆಯ ತೆರಿಗೆ; ನಿವೇಶನದ ಮೇಲೆ (ಕರಾ). [ಅಡಿ * ಬೀಳ್ಕು (ಆ ಬೀಟುಳ್ಯ)] 
ಹಾಕುವ ತೆರಿಗೆ (?) : ಮೊಟ್ಟೆ ಸುಂಕ ಕಾನಲಿದೇಜೆ ಅಡಿದೆಆಕಿ ಯಿಷ್ಟೂ | hss (ನಾ). (ಕರಾ) ಗಂಟಿಯಾಕಾರದ ಕೆಂಪು ಹೂವು 
ಪುರದ ವೀರಭದ್ರದೇವರು ಅಂಗರಂಗಭೋಗಕ್ಕೆ ಸಲುಉ£ದು] ಎಂದು ಬಿಡುವ ಒಂದು ಬಳ್ಳಿ. [ಅಡ್ಮಿ * ಬೀಳ್ಕು ( - ಬಳ್ಳಿ)] 
(ಎಕ. ೫1೪, ಕೃಷ್ಣರಾ. ೮೧-೧೧ ; 1402). “ಅಡಿಕಾಸು' ಪರಾ. 20| ಅಡಿಬೆಸನ (ನಾ). ಪಾದಸೇವೆಯ ಕಾರ್ಯ : ನಿನ್ನ ಅಡಿಬೆಸನಕ್ಕೆ ಇಟ್ಟ 
ಮಣಿಪೀಠಕ್ಕೆ ತಲೆಗೊಟ್ಟು ಕೈಯ ಮುಗಿದು (ಮುಕ್ತಕಂ. ೨೧-೧೦). 


[ಅಡ್ಮಿ + ತೆಜಕ್ಕಿ) 


ಅಡಿದೊಳೆ (ಕ್ರಿ). ಕಾಲುತೊಳೆ; ಪಾದವನ್ನು ತೊಳೆ: ಅಚ್ಕುತನಿ [ಅಡಿ, + ಬೆಸನ] 
ಗರ್ಚನೆಗೈ ವಂತಡಿದೊಳೆದು ತೊಡೆದು ದುಗುಲದೊಳು (ಹದಿಬ. ೩-೧೫). | | ಅಡಿಮಂಚಿಕೆ "ಅಡೆಮಂಚಿಕೆ' ನೋ. 
[ಅಡಿ,?2 + ತೊಳ್ಳೆ) ಅಡಿಮಂಡೆ (ನಾ). (ಕರಾ) ತಳದಲ್ಲಿ ಬಳೆಯಾಕಾರದ ಆ ಧಾರ 


ಅಡಿದೋಯು (ಕ್ರಿ). ೧. ಹೆಜ್ಜೆಯನ್ನು ತೋರಿಸು; ಓಡು; ಪಲಾಯನ |25, ವಿರುವ ಒಂದು ಬಗೆಯ ಗುಂಡುಪಾತ್ರೆ. [ಅಡಿ * ಮಂಡೆ?) 
ಮಾಡು : ಎಡನಂಕ ಮುಜಿದುದು ಬಲವಂಕ ಬೆನ್ನಿತ್ತುದಡಿದೋಟ | | ಅಡಿಮಗುಚು (ಕ್ರಿ). ಬುಡಮೇಲಾಗು; ತಳಮೇಲಾಗು: 
ದುದು ದಳ(ಪಾಠಾಂ. ಸಿಡಿದೋಡಿದುದು ಜನ]ಪತಿಯ ಪಡೆ (ಕುರಾಸಾಂ. |  ನಡುಗಿತವನೀತಳ ಮಹೋದಧಿಯಡಿಮಗುಚಿದುದು [ನಾಠಾಂ. ಗಡಿಯ 
೧೩-೧೪೧). ೨. ಮರ್ಮವನ್ನು ಕಾಣಿಸು. [ಅಡಿ * ತೋಲು] | ಮಾಜಕಿತು] (ತೊರರಾ. ೩-೧೧-೫೫) ; ನಡೆಯುವಾಗ ಕಾಲು ಅಡಿಮಗುಚಿ 

ಅಡಿನೀರು (ನಾ). ಎರಡುಮೂರನೆಯ ಬೆಳೆಗಳನ್ನು ತೆಗೆದುಕೊಂಡ ಹೋಯಿತು (ರೂಢಿ). [ಅಡಿ * ಮಗುಚು (ಆ ಮಗುಟ್ಚು)] 
ಮೇಲೆ ಮುಂದೆ ಮಳೆ ಬರುವವರೆಗೂ ಗದ್ದೆಯಲ್ಲಿ ತಡೆದು ನಿಲ್ಲಿಸಿದ |1| ಅಡಿಮುಣೆ "ಅಡಿವಣೆ' ನೋ. 
ನೀರು (ಕಿಸಂಗ್ಲಾ). [ಅಡಿ * ನೀರು (ಆ ನೀರ್‌)] ಅಡಿಮಲರ್‌ (ನಾ). “ಪಾದಕಮಲ” (ಪ್ರಭಣ್ಣ. ೩೭). 

ಅಡಿನೆರಳು "ಅಡಿನೆಳಲು? ನೋ. [ಅಡಿ * ಮಲರ್‌) 

ಅಡಿನೆಲ (ನಾ). ಅಥೋಲೋಕ ; ಪಾತಾಳ : ಎಲ್ಲರನ್‌ ನಿದ್ರೆಯಿನ್‌| | ಅಡಿಮಲೆ (ನಾ). ೧. ಬೆಟ್ಟಿದ ಕೆಳಭಾಗ. ೨. ಒಂದು ಊರಿನ ಹೆಸರು: 
ಕೆಡುಪುನಾದೇವನ್‌, ಅಡಿನೆಲನ ದೇವನ್‌, ಎನ್ನನ್‌ ಕೊಂಡು ಇಸ್‌ ಆಡಿಮಲೆ ಸೀಮೆ ವಿಂಗಡದಿಂದತ್ತಂ ಬಟ್ಟಿನ ವಿನಾಯಕ ದೇವರ ಸ್ಟಾಸ್ಥೆ 
(ಅಂತಿಗೊ. ೩೭-೭೫೧). [ಆಡಿ + ನೆಲ] 95 ಯಿಂದ (ಎಕ. ೪1, ತೀರ್ಥಹ. ೭೯-೪೭; 1702). [ಆಡಿ ೬ ಮಲೆ] 

ಅಡಿನೆಳಲು, ಅಡಿನೆರಳು (ನಾ). ಪಾದದ ನೆರಳು: | ಅಡಿಮಳೆಲು (ನಾ). ತಳದ ಮರಳು; ತಾಯ್ಮರಳು : ನಿಡುಗೊಂಬು 
ರಕ್ಷಣೆ: ಹಳುವನೇ ಸಾಮ್ರಾಜ್ಯ ನಿನ್ನಡಿನೆಳಲಿನಲ್ಲಿರೆ ಚ4ನುಯಲ್ಬಡ ಗಳ ಚಂಬಕನ ನಿರ್ಭೋಷ ಡೋಗಳೆದುವು ನೆಲನನುದಧಿಯ ಕಾಜ್‌ಸಿ 
ನಿಳಯವೇ ನನಗಡವಿಯೆಂದೆಆಗಿದಳು (ನಳಚ. ೫-೧೦). ಅಡಿನೆರಳು : ದವಡಿಮಳಲನೆನೆ ಹುರಿಯೇಕಿಿತಬ್ಬರ (ಕುವ್ಯಾಕ. ೨೧-೭) ; ಒತ್ತಿ ಕಾಲಿಡ 
ಆತನೊಬ್ಬನ ಅಡಿನೆರಳಿನಲ್ಲಿ ಅನೇಕ ಸಂಸಾರಗಳು ಬಾಳುತ್ತಿವೆ ಆ) ಲೊಡನೆ ಗಿರಿ ತಲೆಗುತ್ತುತಿರ್ದಮ . . . ಜಲಧಿಯಡಿಮಳಲೆತ್ತುತಿರ್ದುದು 

[ea + ನೆಳಲು (ಆ ನೆಟಲ್‌] (ತೊರರಾ. ೪-೧೨-೨೪) ; ಹುಡಿಯಾಗಲುರ್ನಿ ಪರ್ವತ ಸಪ್ತಶರಧಿಗಳಡಿ 

ಅಡಿಪಟ್ಟೆ (ನಾ). ಬಾಗಿಲುವಾಡದ ಕೆಳಹಲಗೆ; ಹೊಸಿಲು; ಮಳಲಾಗೆ, . . ಮಹೇಶ್ವರ ಹಿಡಿದನು ವರತ್ರಿಶೂಲನನು (ಮೋ ಹತ. 
ಹೊನ. ಲು (ದಕ. ಕ). [ಅಡಿ, * ಪಟ್ಟಿ] ೩೯೨೩೮). [ಅಡ್ಕಿ* ಮಳಲು (ಆ ಮಟಲ್‌)] 

ಅಡಿಪತ್ರಿಕೆ (ನಾ). ಬರೆಯುವಾಗ ಆಧಾರವಾಗಿ ಇಟ್ಟುಕೊಳ್ಳುವ | ! ಅಡಿಮಾಡು (ಕ್ರಿ). ಕೀಳಾಗಿ ಮಾಡು: ತೊಡೆ ರಂಭಾಮದಮಂ ಮಿಗೆ 
ಕಾಗದದ ಹಾಳೆ (ಕಿಸಂಗ್ಲಾ. ೯೮). [ಅಡಿ + ಪತ್ರಿಕೆ] | |  ತೊಡೆದುದು ನುಣ್ಣಿಂದಮೆಂಬ ಪುರುಡಿಂದಡಿ ತಾನಡಿಮಾಡಿದುದುರು 

ಅಡಿಸಾಯ (ನಾ). ನೆಲಗಟ್ಟು; ತಳಹದಿ; ತಳಪಾಯ ; ಆಧಾರ: | ರಂಭಾವಿಡಂಬಮಂ ವಿತತನೃತ್ಯದೊರ್ಳ ನರ್ತಕಿಯಾ (ರಾಜಶೇ. ೧೨-೮೫). 
ಉದ್ಭನೆ ದಂತಗಳಿರುನ ಅನೆಗಳನ್ನು ಬಿಟ್ಟು, ಬಾಗಿಲುಗಳನ್ನು ಹಿಡಿದು | (ಅಡಿ, * ಮಾಡು] 


ಅಡಿಮಿಡುಕು : ೧೪೩ 


ಅಡಿಮಿಡುಕು (ಕ್ರಿ). ಹೆಜ್ಜೆಯನ್ನು ಅಲುಗಿಸು, ಚಲಿಸು: ಮೋಹ 
ದಿಂದಾ ಪೊನ್ನಂ ತಡೆಯದೆ ನೋಡುತ್ತಿರ್ಪವೊಲಡಿಮಿಡುಕದೆ ನಿಂದು 
(ಧರ್ಮಾಮೃ.೭-೨೪); ಗುರುಸುತನನಡಿಮಿಡುಕಲೀಯದೆ ಬಿಗಿದು ಕರ್ಣನ 
ಧನುವ ಖಂಡಿಸಿದ (ಕುವ್ಯಾದ್ರೋ. ೬-೧೭). [ಅಡಿ * ಮಿಡುಕ್ಕು] 
ಅಡಿಮುಖ (ನಾ). ೧. ಕೆಳ ಭಾಗ (ಸ್ಕಾಂಡರ್‌). ೨. ಕೆಳಮುಖ 
(ಸ್ಕಾಂಡರ್‌). [ಆಡ್ಮಿ * ಮುಖ] 
ಅಡಿಮುಟ್ಟ (ಅ). ತಳ ಮುಟ್ಟುವವರೆಗೆ; ಸಂಪೂರ್ಣವಾಗಿ; ಕೂಲಂ 
ಕಷವಾಗಿ: ಬಾವಿಯನ್ನು ಅಡಿಮುಟ್ಟಿ ಹುಡುಕಿದರೆ ಶನ ಸಿಕ್ಕ ಬಹುದು 
(ರೂಢಿ). ಈ ರಹಸ್ಯವನ್ನು ಅಡಿಮುಟ್ಟಿ ಶೋಧಿಸಬೇಕು (ರೂಢಿ). 
[ಆ ಅಡಿಮುಟ್ಟು] 
ಅಡಿಮುಟ್ಟು (ಕ್ರಿ). ತಳವನ್ನು ಮುಟ್ಟು; ಬುಡವನ್ನು ಸೇರು. 
[ಆಡ್ಮಿ + ಮುಟ್ಟು) | 
ಅಡಿಮುಡಿ (ನಾ). ಮೊದಲು ಮತ್ತು ಕೊನೆ; ತುದಿ- ಮೊದಲು; | 
ಆದಿ-ಅಂತ್ಯ;: ಮನೋರಮೆ--(ಪುಸಿಯ ನಸುಮುನಿಸಿಂ) .. . ಎನಗೆ; 
ತಲೆನೋವುದು. ಮುದ್ದ-- ಅಂತದೇತಜಕಿನರಸಿ? ಮನೋ.--ಅಡಿಮುಡಿ |15 
ಯಿಲ್ಲದ ನಿನ್ನ ಕತೆಗೆ. ಮುದ್ದ ಆ ಎನ್ನ ಬಿತ್ತರದ ಬಣ್ಣನೆಯ ನಲ್ಲತೆ 
ಯೊಳೇನಡಿಮುಡಿಯ ಕೊಡತೆ? (ರಾಮಾಶ್ವ. ೯೯-೧೪). 
[ಅಡ್ಮಿ * ಮುಡ್ಮಿ) | 
ಅಡಿಮುಡಿದೋಲು(ಕ್ರಿ). ಅಡಿಯನ್ನೂ ಮುಡಿಯನ್ನೂ ತೋರಿಸು; | 
ಪಾದವನ್ನೂ ತಲೆಯನ್ನೂ ಕಾಣಿಸು ; ಆದ್ಯಂತಗಳನ್ನು ಕಾಣಿಸು: |20 
ಹರಿವಿರಿಂಚಿಗಳೆಣಿಕೆಗಡಿಮುಡಿದಡೋಅದಾ ಮಹಿಮಾವಲಂಬಂಗೆ ಉಣಿಸು 
ಗಳ ತಂದೊಟ್ಟ ಮುಟ್ಟಸಿ ತಣಿಸುವೆನು (ಪ್ರಭುಲೀ. ೨೩-೩೬). 
[ಅಡಿಮುಡಿ * ತೋ] 
ಅಡಿಮುಡಿಯಳಿ (ಕ್ರಿ). ಬುಡದಿಂದ ತುದಿಯವರೆಗೆ ಹಾಳಾಗು ; 
ಆಮೂಲಾಗ್ರವಾಗಿ ನಾಶವಾಗು : ನೀವೆಲ್ಲರೂ ಅಡಿಮುಡಿಯಳಿದು |25 
ಸರ್ವನಾಶವಾಗಿ ಹೋಗುವಿರಿ (ಬೆಟ್ಟ ಆ. ೧೪೪-೧೪). 
[ಅಡಿಮುಡಿ + ಅಳಿ (ಆ ಅಲ್‌್‌,)] 
ಅಡಿಮುರುಂಟು (ಕ್ರಿ). ಹೆಜ್ಜೆ ಸುರುಟಿಹೋಗು ; ಕಾಲು ಮಡಿಸಿ 
ಹೋಗು : ಅಡಿಮುರುಂಟ ಕೊರಗಿ ಸಾಗೆಮ ! ನರನ ತೊಡರ ಕಲೆ 
ಗಳೆಲ್ಲಂ (ಸಂಸಪ. ೫-೮). [ಆಡಿ * ಮುರುಂಟು] 
ಅಡಿಮೆ, ಅಡುಮೆ (ನಾ). ೧. ಕೆಳಗಿರುವಿಕೆ; ಅಧೀನತೆ ; ದಾಸ್ಯ; 
ಗುಲಾಮಗಿರಿ (ಕ). ೨. ದಾಸ(?) : ಮೂಲಿಭಕ್ತನು ಮಾಡ್ಬ್ಸಿದ 
ಕಂಭ ಸ್ನ£ಸ್ಟ್ರಾ?3 ನಕ್ಕೆ ಅಡಿಮೆಯಾಗಿಹನು (ಎಕ. ೫1೪, ಚಾಮರಾ. 
೨೬೩-೫; ?). ಅಡುಮೆ : ೨. ಮೂಜಜ ಮಲಕ್ಕೆ ಸಿಕ್ಕದೆ ಆಜಣಡಿಗೆ 
ಆಡುಮೆಯಾಗದೆ (ಅಂಬಿವ. ೪೦). 
[ಆಡಿ + -ಮೆ. / ತಮಿ, ಅಡಿಮೈ = ದಾಸ್ಯ, ದಾಸ, ಭಕ್ತೆ; ಮಲ, 
ಆಡಿಮ ; ತೆಲು. ಅಡಿಮೆ] 
ಅಡಿಮೆಟ್ಟು (ಕ್ರಿ). ಕಾಲಿನಿಂದ ತುಳಿ; ಕೆಳಕ್ಕೆ ಹೋಗುವಂತೆ 
ಅದುಮು ; ಅಡಗಿಸು: ಪರರನಡಿಮೆಟ್ಟಿ ದೂರೀಕರಿಸುವುದೆ ದುರಾ 
ತ್ಮರ ಕರ್ಮ (ಹೆಚ್ಚಿ. ೪೨-೪). [ಅಡ್ಮಿ * ಮೆಟ್ಟು] 
ಅಡಿನೇಲಾಗು (ಕ್ರಿ). ೧. ಬುಡ ಮೇಲಕ್ಕೆ ಹೋಗು; ತಳ 
ಮೇಲಾಗು ; ತಲೆಕೆಳಗಾಗು : ನಾ ತಿವಿದ ಖಡ್ಗಕೆ ನರನ ಮೈ ಲವ 
ಲವಿಸಲಡಿಮೇಲಾಗಿ ಹೊರಳ್ಡರೆ ಧನ್ಯ ತಾನೆಂದ (ಕುವ್ಯಾಕ. ೮-೪೦) ; | 
ತಿರುಗುತೈತಹ ಪರಿಘಕಾಂತರೆ ಗಿರಿಗಳಡಿಮೇಲಹವು (ಕುವ್ಯಾದ್ರೋ. 
೧೬-೪೨). ೨. ಸಮತೆ ತಪ್ಪು; ಹೆದಗೆಡು ; ಹಾಳಾಗು: ಇಂಥಹ | ಆ 
ಜಗಳದಿಂದಾಗಿ ಇಸ್ಸೇಟನ ಮೂಲ್ಯ ಮತ್ತು ಆದಾಯ ಅಡಿಮೇಲಾಗ!| | 


5 


30 


35 


| 
| 
ಈ 
| 


ಅಡಿಯಾಳುತನ 


ಬಹುದು (ಪ್ರಕಾಶ. ೧೪೬) ; ಇಲ್ಲಿ ಏನಾದರೂ ಸ್ವಲ್ಪ ಅವ್ಯವಸ್ಥೆಯುಂ 
ಟಾದರೆ ಸಾಕು; ಈ ಕೇಂದ್ರದ ಎಲ್ಲಾ ಬಗೆಯ ಚಟವಟಿಕೆಗಳು ಅಡಿಮೇ 
ಲಾದಂತೆಯೇ ಸರಿ (ಕಾಲಯಾ. ೮೯). 
[ಅಡ್ಮಿ * ಮೇಲು (ಆ ಮೇಲ್‌) + ಆಗ್ಕು) 

ಅಡಿಮೈ (ನಾ). (ಮೈಯ) ಅಥವಾ ವಸ್ತುವಿನ ತಳಭಾಗ: ಅ ಮೇಲೆ 

ಹಡಗಿನ ಅಡಿಮೈ ಕಾಣಬರುತ್ತದೆ (ಭೂನಿವ. ೩೮). 
[ಅಡಿ * ಮೈ (ಆ ಮೆಯ್‌)] 

ಅಡಿನೊದಲ್‌ (ನಾ). ಅಡಿಯ ತಳಭಾಗ ; ಹೆಜ್ಜೆಯ ಬುಡ; ಪಾದ 
ಮೂಲ : ವಾಮಪದನಖರುಚಿ ಕಾಂಚನಹರಿಸೀಠಮುಮಂ ಮುತ್ತಿನ 
ಪೀಠಮಿದೆನಿಸಿತವನಿಪತಿಯಡಿಮೊದಲೊಳ್‌ (ಶಾಂತಿಪು. ೩-೪೭); ಕೆಡೆ 
ದಿರ್ದುದು ಷಣ್ಣವತಿಸಹಸ್ರಾಂಗನಾಳಿ ನೃಪನಡಿಮೊದಲೊಳ್‌ (ಅಜಿ ಪು. 
೧೦-೩೪); ಕಾಲ್ಗೆಜಗಿದವೋಲಡಿಮೊದಲಂ ಸಾರ್ದೆ ನೆಟಲ್‌ ನಡುವಗಲಂ 
ನಿಗದಿಸಿತ್ತು (ವರ್ಧಪು. ೩-೨). [ಅಡಿ * ಮೊದಲ್‌] 

ಅಡಿಯ (ನಾ). ೧. ದಾಸ; ಸೇವಕ; ಶರಣ: ಎಲೆ ಡೇವ ನಾ ನಿಮಗೆ 
ಕೊಡಲು ತಕ್ಸವನೆ ನಿಮ್ಮಡಿಯರಡಿಯ [ಸಾಠಾಂ. ನಿಮ್ಮವರಡಿಯವನಾ)] 
ನೆಂದು ನುಡಿದು ಭೈರವದೇವನಿರಲು (ಭೈರ ನೇ. ೪-9೫); ದೇವರು 
ಕೃಪೆಯಿಂದ ಆಡಿಯನಿಗೆ ಅರುಳ್ಳೈ ಯೈಬೇಕು (ಮಡಿಕ್ಕಾ. ೪1, ೧೫೮೪ ; 
ಕಾಮಾನಿ). ೨. (ಕರಾ) ಕಾಡಿನಲ್ಲಿ ನೆಲವನ್ನು ಕೃಷಿಮಾಡುವ 
ಮತ್ತು ಕೂಲಿ ಮಾಡುವ ಕನ್ನಡ ಜಿಲ್ಲೆಯ ಒಂದು ಜಾತಿಯ 
ಜನ (ಗ್ಯಾಕಿಟ್‌). ಅಡಿಯಳ್‌ (ಸ್ರೀ). ದಾಸಿ; ಸೇವಕಿ: ಜೋಡೆ 
ಕರಮಡಿಯಳಾರೊಡಗೂಡಿಯುಮವರ್ಗಲ್ಲಳೆನಿಪ ವಸುಧಾಂಗನೆಯಂ 
ಕೋಡೊಳೆ ತಳೆದುಂ ಸೊಬಗಿನ ಗಾಡಿಗೆ ಮುಯ್ವಾಂತ ಸೊಬಗಿದಾವುದು 
ಗಜೆಗಾ (ಕಾವ್ಯಾವ. ೭೫೮). 

[ಆಡ್ಮಿ * -ಅ್ಯ. 1 ತಮಿ. ಅಡಿಯವನ್‌, ಆಡಿ ಯಾ ನ್‌, ಅಡಿ 
ಯೋನ್‌'; ಅಡಿತ್ತಿ, ಅಡಿಚ್ಚಿ (ಸ್ತ್ರೀ) ; ಮಲ. ಅಡಿಯಾನ್‌ ; ಅಡಿಯಾತ್ತಿ 
(ಸ್ತ್ರೀ) ; ತೆಲು. ಅಡಿಯ, ಅಡಿಯಡು] 

ಅಡಿಯಳ್‌ "ಅಡಿಯ' ನೋ. 

ಅಡಿಯೆಲಾ (ಕ್ರಿ). ಬುಡಸಹಿತ ಹಾಳಾಗು; ಸಮೂಲವಾಗಿ ನಾಶ 
ವಾಗು : ದಾನವರ ಬಳಗಮೆಲ್ಲಮಡಿಯಟ್‌ದು ಪೋಗಲ್‌' ಸೀತೆಯಂ 
ಪ್ರಸನ್ನಳಾಗಿಸೆ ಬೊ ಮ್ಮ 0 ಮುನಿಗಣಂಬೆರಸು ಬಗೆಬಗೆಯೊಳ್‌ ತುತಿ 
ಸಿದಂ (ಅದ್ಭುತ. ೫೨-೧೫). [ಅಡ್ಮಿ + ಅಲ್‌] 

ಅಡಿಯಾಡಿಸು (ಕ್ರಿ). (ಮೊಸರು, ಎಸರು ಮೊದಲಾದವನ್ನು) ತಳ 
ದಿಂದ ಅಲ್ಲಾಡುವಂತೆ ಕಲಕು; ತಳಮೇಲು ಮಾಡು (ದಕ. 8). 

[ಅಡ್ಮಿ * ಆಡು * -ಇಸ್ಕು] 


| ಅಡಿಯಾಡು (ಕ್ರಿ). ಅಡ್ಡಾಡು; ಸುತ್ತಾಡು : ನಾನೆದ್ದು ನೈಲ ನದಿಯ 


ದಂಡೆಗುಂಟಿಲ್ಲ ಆಡಿಯಾಡಿದೆ (ಪ್ರವಾತೋ. ೫೭). [ಅಡಿ * ಅಡ್ಕು) 

ಅಡಿಯಾಳು (ನಾ). ಪೂರ್ತಿಯಾಗಿ (ಒಬ್ಬನ) ಅಧೀನದಲ್ಲಿರುವ 
`ವನು; ಊಳಿಗದಾಳು ; ದಾಸ; ಗುಲಾಮ: ಹಸಿದು ದಾಸ್ಯದ 
ಆಡಿಯಾಳಾಗುವುದಕ್ಕಿಂತ ಅನ್ನ ತಿನ್ನದಿರುವುದು ಪರಮ ಸುಖ (ಕಾವೇರಿ. 
೨೭) ; *ತಡೆಯದಿರು ತಡೆಯದಿರು ನೆರೆ ನಂಬಿದಡಿಯಾಳೆ ಗುರಿವಿಡಿದು 
ಹೋಗು...” (ನಡೆದಾ. 1, ೪೩೬). [ಅಡ್ಮಿ* ಆಳ್ಕು (ಆ ಅಳ್ಳ್‌)] 

ಅಡಿಯಾಳುತನ (ನಾ). ದಾಸತ್ವ; ದಾಸ್ಯ; ವಿಧೇಯತೆ: ಒಂದು 
ಕೊನೆ ಕ್ರೌರ್ಯ ಅಥವಾ ದಬ್ಬಾಳಿಕೆ, ಮತ್ತೊಂದು ಕೊನೆ ಪೌರುಷವಿಲ್ಲದ 
ಆಡಿಯಾಳುತನ (ಇಸ್ಲಾಂಸಂ. ೨೩೬); ಮೂಲ ಉದ್ದೇಶಕ್ಕೆ ಬೇಕಾದ 
ಅಡಿಯಾಳುತನ ಆವರಲ್ಲಿ ಕಾಣಿಸಬೇಕು (ಯಕ್ಷಬ. ೧೨೩). 

[ಅಡಿಯಾಳು + -ತನ] 


ಅಡಿಯಿಟ್ಟ 


ಅಡಿಯಿಟ್ಟ (ನಾ). ಈಟಿಯ ತಳಭಾಗ: “ಇಟ್ಟಯ ಅಡಿ, ಅಡಿಯಿಟ್ಟ? 
(ಶಬ್ದಾನು. ೩೪೮ ಪ್ರಯೋ). [ಅಡಿ * ಇಟ್ಟ] 


ಅಡಿಯಿಡು (ಕ್ರಿ). ೧. ಹೆಜ್ಜೆಹಾಕು; ನಡೆ; ಮುಂದುವರಿ: ಅಪ 


ವರ್ಗ್ಗಕ್ಕಡಿಯಿಟ್ಟೊನಜಕಿದೊನನುಪಮ ಕವಿಯೆಂ (ಎಇ. ೫, ೧೫೨-೫೬ ;' 


915); ನಿಜಸಕಲಚಕ್ರವರ್ಶಿತ್ವಕ್ಕಂದಡಿಯಿಡುವಂತೆ ನಿರಂತರಮಡಿಯಿಟ್ಟಂ 
ಪದ್ಮ. ರಾಗಕುಟ್ಟ ಮತಳದೊಳ್‌ (ಆದಿಪು. ೮-೪೧); ಅತ್ತಿತ್ತ ಡಿಯಿಡದೆ ಲಕ್ಷ್ಮಿ | 
ತಳಿರ (ಗದಾಯು. ೯-೧೬) ; ಆಡಿಯಿಟ್ಟಿ ಧರೆ ಮಹಾ ಕೇತ್ರ | 
ವೆೇಜಕಿಯುದೆ ಹೊಕ್ಕ ಮಡು ದಿವ್ಯತೀರ್ಥ ತುಡುಕಿದ ಜಲಂ ಸಿದ್ಧಾಂಬು 
(ಸಿದ್ಧರಾ. ಹ ದೈತ್ಯ ಬಾಕ ಹೂಟ ಮೇಲುಸುರು ಮಸಗಿತು 
ಫಣಿಪ ಕಮರರಿಗೆ (ಕುವ್ಯಾದ್ರೋ. ೧೫-೪೬) ; ತಡೆಯದಡಿಯಿಡೆ ಹಾದಿ 
ಗೊಡು ಪೋಪೆನೆನೆ (ನೆಂಕಾರಾ. ೫-೩-೧೨). 
ತೊಡಗು ; ಪ್ರಾರಂಭಿಸು: ಲಲಿತಲತಾಂಗಿ ನೂತವಿಪರೀತರತಕ್ಕಡಿ 
ಯಿಟ್ಟಿಳ್‌ (ಆದಿಪು. ೧೨-೩೦) ; ಗರುಡಂ ತಾನಡಿಯಿಟ್ಟಿನಿಂತಮೃತಮಂ 
ಕೊಂಡುಯ್ವುದರ್ಕೆಂತುಮಿಲ್ಲಿರಿಸಲ್ಬಾರದು (ಕುಸುಮಾ. ೯-೩೬). 
[ಅಡ್ಮಿ + ಇಡು] 


ಅಡಿಯೂಟಿ (ನಾ). (ಅರಗಿನ ರಸ ಮೊದಲಾದವನ್ನು) ಹೆಜ್ಜೆಗೆ: 


isa ಪಾದಲೇಪನ: ಸುಪ್ರಣೀತೆಯುಂ ಯಶೋಧರೆಯುಂ 

. ಎಂಬೀ ದೇವರ ನಂಬಿಕೆಯ ಸೀಗುರಿಯ ಸಿರಿಮುಡಿಯ ಕನ್ನ ಡಿಯ 
ಪಡಿಯಜಕಿಕೆಯ ಕೊಡೆಯ ಡನಕೆಯಡಪದಡಿಯೂಟದ ಪಡಿನೆಸಕ್ಕೆ ಬೆಸ 
`ಸಿದಂ (ಅನಂಪು. ೪-೭೬ ವ). [ಆಡಿಯೂಡು + -ಅ್ಯ) 


ಅಡಿಯೂಡು (ಕ್ರಿ). (ಅರಗಿನ ರಸ ಮೊದಲಾದವನ್ನು) ಹೆಜ್ಜೆಗೆ, 


ಬಳಿ ; ಪಾದಕ್ಕೆ ಲೇಪಿಸು: ಆಡಿಯೂಡಲ್ಯಲತಗೆಯಂ . . . ಕುಡು 
ವಮರಿ ಕಲ್ಪ ಸಸಿ ಪೋಲ್ತಳ್‌' (ಆದಿಪು. ಇಗ) ; ಇಂಬಿನೊಳಡ | 
ಯೂಡುವ Sek ಬಾರಿಸಿ ತೆಗೆದು (ಶಾಂತಿಪು. ೬-೭) ; ನಯಂಬೆರಸೆಡೆ 
ಯಾಡುವಾಗಳಡಿಯೂಡಿದ ಮೆಲ್ಲಡಿನಜ್ಜೆಗಳ್‌' (ಮಲ್ಲಿಪು. ೪-೧೦೬); 
ಮುಡಿಯಿಸುವಣ್ಪ ನಿಕ್ಕು ವಡಿಯೂಡುವ “ನ್ನ ಡಿದೋರ್ಪ ತಿರ್ದಿ ಬೊಟ್ಟ 
ಡುನಟಳಾಕದಂಬದಿನಡೇನೆಸೆದಿರ್ದಳೊ ರತ್ನ ಭೀ? (ವರ್ಧಪು. 
೫-೪೪). ([ಆಡ್ಮಿ * ಊಡು] 
ಅಡಿಯೂಜು (ಕ್ರಿ). ೧. ಹೆಜ್ಜೆಯನ್ನು ಊರು; ಭದ್ರವಾಗಿ 
ಕಾಲಿಡು. ೨. ಸ್ಥಿರವಾಗಿ ನಿಲ್ಲು; ನೆಲಸು : ಪುಸಿಯನವನೀತಳದೊಳಡಿ 
ಯೂಜದಂತೆ ತೊಲಗಿಸಿ (ಚೆಬಪು. ೮-೧೬). [ಅಡ * ಊಜು] 
ಅಡಿಯೂಳಿಗ (ನಾ). ಪಾದಸೇವೆ; ಆಶ್ರಯಿಸಿ ಸೇವೆಮಾಡುವುದು : 
ಅರಸ ಕೇಳೆನಗೆ ನಿನ್ನಡಿಯೂಳಿಗಮೊಂದರಸಿಯರಡಿಯೊಲ್ಮೆಯೊಂದು 
ಪರಿಕಿಪೊಡಖಿಳಾರ್ಥಸಾಧನಂಗಳಿಗಿವು ನೆರವಾಗಿಹವು (ಜ ದಿ ಬ. ೧-೩೧); 
ತಮ್ಮ ಆಡಿಯೂಳಿಗಡೊಳೆಜೆ ಇತ್ತರದೆ ಸಾಕು (ಹೆಚ್ಬಿರ, ೧೨-೧೦). 
[ಅಡ್ಮಿ * ಊಳಿಗ) 
ಅಡಿಯೆತ್ತು (ಕ್ರಿ). ೧. ಹೆಜ್ಜೆಯನ್ನು ಎತ್ತು. ೨. ಹೊರಡು : ಪೆರ್ಜಸ | 
ಮನೆ ಪಿಡಿದೆನ್ನನೆ ರಣದೊಳಲಕಿವೆನಿರದಡಿಯೆತ್ತಿ೦ (ಸಂಪಭಾ. ೯-೮೭). 
[ಆಡಿ + ಎ ೨] 


ಅಡಿಯೇಟ್‌್‌ (ಕ್ರಿ). ಹೆಜ್ಜೆಯೆತ್ತಿ, ಏಳು; ನಡೆ: 'ಇಂತಿರಲಿವರ್‌ ಮೆಲ್ಲನೆ 40 


ಅಡಿಯೆಟ್ಟು ಮೆಯ್ಗೊಡದ "ರಾವಣಸೇನೆಯಂ ತಡೆದರ್‌ (ಅದ್ಭುತೆ. ೪೭-೧). 
[ಆಡಿ * ಏಲ್‌] 
ಅಡಿರಜ (ನಾ). ಕಾಲಿನ ರಜಸ್ಸು; ಪಾದದ ಧೂಳಿ: ಆಡಿನ ಆಡಿರಜವು 


ತೀಡಲಾಗದು ಎಂದು ಆಡನೇ ತಿಂದರಿಹುದಿಂದ್ರಪದನೆಂಬ ನಾಡಿದುವೆ | 


ನೋಡ (ಸರ್ವಜ್ಞ. ೯೪೧). [ಅಡಿ *- ರಜ] 
ಅಡಿರಾಶಿ, ಅಡಿರಾಸಿ, ಅಡೆರಾಶಿ (ನಾ). ಧಾನ್ಯದ ರಾಶಿಯ ಕೆಳಭಾಗ 


೨. ಮೊದಲು ಮಾಡು ; : 


೧೪೪ `ಅಡಿವಿಡಿ 


| ಸ! ಕಿ). ಅಡಿರಾಸಿ (೪). ಅಡೆರಾಶಿ : ಅವನಿಗೆ ಸಂಬಳ, ಮಾನ್ಯ, 

| . ಅಡೆರಾಶಿ ಮುಂತಾದ ಜೀವನಗಳು ನಡೆಯುವುವು 

| FM 1೪, ೨೩). "ಅಡಿಗುಪ್ಸೆ' ಪರಾ. [ಅಡಿ * ರಾಶಿ] 
ಅಡಿರಾಸಿ “ಅಡಿರಾಶಿ' ನೋ. 

5| ಅಡಿರುಚಿ (ನಾ). ಹೆಜ್ಜೆಯ ಕಾಂತಿ; ಅಂಗಾಲಿನ ಹೊಳಪು: ಎಡೆ 
ಯಾಡುವಬಲೆಯರಡಿರುಚಿತಳಿರನು ಪಡೆದು ನೀಲದ ನೆಲನುಗುರ ಬಿಡು 
ವೆಳಗಂಗಳರಾಗಿ ನೋಡುವರಕ್ಷಿಗೊಡರಿಪುದದುವೆ ಸತ್ಛಲನ (ವರ್ಧಚ. 
೫-೪೪). [ಅಡಿ * ರುಚಿ] 

'ಅಡಿನ (ನಾ). "ಹುಟ್ಟು; ಜನ್ಮ'' (ಸಿರಿಕೋ. ರಮಾಕಾಂ). [2] 

10: ಅಡಿವಜ್ಜೆ (ನಾ). ೧. ಹೆಜ್ಜೆಯ ತಳದ ಗುರುತು: ಅನ್ನೈಗಮರಸನಡಿ 

ವಜ್ಜೆಯಂ ನೋಡುತ್ತಂ (ವಡ್ಡಾ ರಾ. ೧೧೧-೧೦) ; ಕೊಳನಂ ಮುಟ್ಟಿ ನಂ 
ದದಜ ತಡಿಯೊಳ್‌ ಶಂಖಚಕ್ರ ಹಳಕುಳಿಶಲಾಂಛಿತಮಾಗಿರ್ದಡಿವಜ್ಜೆಯಂ 
ಕಂಡು (ಷಂ ಪಭಾ. ೧೩-೭೬ ವ); ಬೇಂಟಿಕಾಜನಂತೆ ಅಡಿವಜ್ಜೆಯನಣ 
ಸಿಯುಂ (ಗದಾಯು. ೬-೨೮ ನ). ೨. ಪದ್ಧತಿ; ಸಂಪ್ರದಾಯ: ಕೆಣಕಿ 
ದೇಗುಲಂಗಳೆಲ್ಲವು ಹಿಂದಣ ಅಡಿನಜ್ಜೆಗೊಳಗು (ಶೂನ್ಯಸಂ. ೫೬-೨೫). 

[ಅಡ್ಮಿ * ಪಜ್ಜೆ] 

ಅಡಿವಡಿಕೆ (ನಾ). ಹೆಜ್ಜೆಯೂರುವುದು ; ಪಾದವಿನ್ಯಾಸ (?). 

|. "ಅಡವಡಿಕೆ' ಎಂಬುದರ ಪ್ರಯೋಗದಲ್ಲಿಯ ಪಾಠಾಂತರವನ್ನು 

| ನೋಡಿ. [ಆಡಿ * ಮಡಿಕೆ] 

120] ಅಡಿವಡೆ (ಕ್ರಿ). ಕಾಲುಗಳನ್ನು ಪಡೆ: ಕಡುನಿಡಿಯವಹ ಬಾಜುನೆಟ್ಟ ಗಳಡಿ 

| ವಡೆದು ನಡೆತಂದವೋ ಎನೆ... . ಆಡಿಯಿಡುವ ಚಾಣೂರ ಮುಖ್ಯರು 
(ಸಾಳ್ವಭಾ. ೧೨-೫೬). [ಅಡ್ಕಿ * ಪಡೆ] 

: ಅಡಿವಣಲ್‌ (ನಾ). - ಅಡಿಮಳಲ್‌: ಹ್ರದಿನೀ ಸರ್ವಾಂಬುವಂ ಹೀರ್ದ 
ನಿತನಡಿ[ಪಾಠಾಂ. ನದಿ] Rd (ಶಾ 0 ತಿ ಶ್ವ. ೧೨-೧೯). 
"ತಾಯ್ಮಳಲ್‌' ಪರಾ. [ಅಡ್ಮಿ * ಮಣಲ್‌ (< ಮಟ 

| ಅಡಿವಣಿ (ನಾ). ಕೆಸರಿನಲ್ಲಿ ಆಗಿರುವ ಹೆಜ್ಜೆಯ ಗುರುತು : “ಅಡಿವಣಿ 
ಯೆಂದು ಕೆಸಜಕೊಳಾದ ಪಜ್ಞೆ” (ಶಬ್ದಸಾ. ೧೬೪) ; “ಅಡಿನಣಿಯೆಂದೆನ 
ಲಕ್ಕುಂ ಸಡಗರದಿಂ ಕೆಸಜಕೊಳಾದ ಪಜ್ಞೆಯದೆಂದುಂ? (ಕನಿಕಂ. ೯೭). 
ಐ ಇದು "ಅಡಿವಣಿಗೆ? ಎಂಬುದರ ಅಪಪಾಠವೆಂದು ತೋರು 
ತ್ತದೆ. (ಅಡ್ಮಿ* ?) 

ಅಡಿವಣಿಗೆ (ನಾ). ಎ ಅಡಿವಣಿ : ಅಡಿ [ಪಾಠಾಂ. ಅಡೆ] ವಣಿಗೆಯೆಂದು 
ಜೆಸಆಕೊಳಾದ ಪಜ್ಜೆ (ಶಮದ. ಪರಿ. ೨); “ಅಡಿವಣಿಗೆಯೆನೆ [ಪಾಠಾಂ. 
ಆಡಿವಣೆಯೆನಲ್‌] ಕೆಸಜಕೊಳಿರದಾದ ಪಜ್ಜೆ  (ಕಬ್ಬಿಕ್ಳೆ. ೭೫). 

[ಅಡಿ + ಪಣಿಗೆ ?] 

35! ಅಡಿವಣೆ, ಅಡಿಮಣೆ (ನಾ). ೧. “ಕೂತುಕೊಳ್ಳುವ ಪೀಠ” (ಕಲ್ಪದ್ರು 
೨). ಅಡಿಮಣೆ : ೨. (ಕರಾ) ಕೆಳಗಡೆ ಆಧಾರವಾಗಿ ಇಡುವ 
ಮಣೆ: ಅಕ್ಕಿಯ ಚೀಲವನ್ನು ಅಡಿಮಣೆಯ ಮೇಲೆ ಇರಿಸಿದ್ದಾರೆ (ರೂಢಿ). 

(ಅಡಿ, * ಮಣೆ) 
ಅಡಿನತ್ತಳಿ (ನಾ). (ಕರಾ) ಬರೆಯುವಾಗ ಒತ್ತಿಗೆ ಇಟ್ಟುಕೊಳ್ಳುವ 
ಸಾಧನ; ಅಡಿವೊತ್ತು. (ಆಡ್ಮಿ * ಪತ್ತಳಿ] 
ಅಡಿವಳಿ "ಅಡುವಲಿ? ನೋ. 

|| ಅಡಿವಿಡಿ (ಕ್ರಿ). ೧. ಕಾಲನ್ನು ಹಿಡಿದುಕೊ : ಜಡಿದು ರುಂಕಿಸಿ ಪೊಡೆಯ 

|. ಬಂದಡೆ ಕಾಲುವಿಡಿವಂತೆ ಆಡಿವಿಡಿದು ಪೊಡನಿಗೆ ಕೆಡಹಿ ತಾ ಹಿಡಿದೆಳೆವ 

(ಸಾಳ್ವಭಾ. ೧೧-೫೪). ೨. ನಮಸ್ಕಾರ ಮಾಡು ; ವಂದಿಸು : “ಅಡಿ 

ವಿಡಿ ಬಾಗೆಜಗು ಮೊಗ್ಗು ತುಲಕಿಲ್ಲೆಯ್ಯೈನ್ನಲ್‌ ಬಿಡದದುನೆ ನಂದನಾರ್ಥದಿ 

ತೊಡರ್ಗುಂ” (ಕವಿಕೆಂ, ೧೮೯) ; ಅಡಿನಿಡಿದೆರಡು ದಂಪತಿಗಳನುಣ್‌ 


( 
| 
| 


|| 
i 


25 


| 
i 
| 
[| 
( 
sol 
|| 
1 
(| 
| 
i 
| 


| 
( 
| 
| 
| 
[ 
| 


45 


ಅಡಿವೊಣರ್‌ ೧೪೫ 


ಸಿರಿಮುಡಿವಿಡಿದೆತ್ತಿದೆ ಬಳಿಕೆ (ಮೋಹತ. ೪೧-೪೩). ೩. ಬುಡದಿಂದ | 
ಮೊದಲಾಗು : ಅಡಿನಿಡಿದಿಟ್ಟ ಪುತ್ತುಗಳ ನೆತ್ತಿಗಳಿಂ ನಿಮಿರ್ದಿರ್ದ ಬಳ್ಳಿ ; 
ಗಳ್‌ (ಆದಿಪು. ೧೪-೧೪೦). ೪. ಮೂಲವನ್ನು ಹಿಡಿ; ರಹಸ್ಯವನ್ನು | 
ತಿಳಿ: ಬಿಡೆ ತಿರ್ದಿದ ಶಕುನದ ನಯದಡಿನಿಡಿದು ಪುರೋಹಿತಂ ನೃಪಂಗೀ | 
ನುಡಿಯಂ ನುಡಿದಂ (ಆದಿಪು. ೫-೬). [ಆಡಿ * ಪಿಡಿ] | 

ಅಡಿವೊಣರ್‌ (ನಾ). ಪಾದಗಳ ಜೋಡಿ; ಪಾದಯುಗ್ಮ : 
ರಿಷಿಯರಡಿವೊಣರನರ್ಚಿಸಿದ ಪುಣ್ಯದಿಂದಂ (ವಡ್ಡಾರಾ. ೩೮-೧೩). 

[ಅಡಿ * ಪೊಣರ] 
ಅಡಿವೊತ್ತು (ನಾ). ೧. ಬರೆವಣಿಗೆಯಲ್ಲಿ ಸಂಯುಕ್ಲಾಕ್ಷರದ ಕೆಳ 


H 
ಚಾರಣ ' | 
1 


ಭಾಗದ ಒತ್ತು. ಉದಾ- “ಅಕ್ಕ ೫ ಶಬ್ದದಲ್ಲಿ "' ; “ಅಸ್ತ್ರ” [10 
ಶಬ್ದದಲ್ಲಿ ಆ "೨. ೨. ತಳದಲ್ಲಿ ಇರಿಸುವ ಆಧಾರ: ಬಿಸಿ! | 


ಯಾಗಿರುವ ಇನೆಮಲ್‌ ಸಾಮಾನುಗಳನ್ನಿರಿಸಲು ಮರದ ಅಡಿಒತ್ತು ; 
[ಪೊತ್ತು ಗಳನ್ನು ಉಪಯೋಗಿಸುವುದು ಒಳ್ಳೆಯದು (ಅಡುಸಾ. ೪೬). | 
೩. ಬರೆಯುವಾಗ ಆಧಾರವಾಗಿ ಇಟ್ಟುಕೊಳ್ಳುವ ರಟ್ಟು, ಹಲಗೆ | 
ಇತ್ಯಾದಿ (ಕರಾ). ೪. ಪಾದರಕ್ಷೆ; ಮೆಟ್ಟು. (ಅಡ್ಮಿ* ಒತ್ತು] |15| 
ಅಡಿವೋಜೆ (ನಾ). ಪಾದಪೂಜೆಯ ಮರ್ಯಾಜಿಗಾಗಿ ಕೊಡುವ | 
ಕಾಣಿಕೆ (?) : ಬೂತಗಾವುಂಣ್ಣಂ ಸಾಸಿರ್ವ್ವರ್ಗ್ಗೆ ಎಂಟು ಗದ್ಯಾಣ | 
ಹೊನ್ನನಡಿ[ವೋ]ಜೆಯ ಕೊಟ್ಟ ಗೋಡುವಳ್ಳಿ ಯ ಬಯಲ ಹ([ಳೆ]ಗಿನ| | 
ಗರ್ದ್ವೆಯಲ್ಲಿ (ಕಣ. 1೪, ೩೨-೨೩; [ ಅಡಿ, * ಓಟಜೆ,] | | 
ಅಡಿಸಡಿ "ಅಡ್ಡಿ ಸಡ್ಡಿ' ನೋ. 20; 
ಅಡಿಸು (ಕ್ರಿ). ಅಡಿಗೆಯನ್ನು ಮಾಡಿಸು: ಕೊಲಿಸಿದನರ್ಜ್ವುನನಿಂ | 
ಕರ್ಣನಂ ಕೃಷ್ಣಂ, diihac ಬಾಣಸಿಗನಿನನ್ನಮನರಸಂ ಇತ್ಯಾದೌ | 
(ಶಬ್ದಾನು. ೫೩೯ ವ್ಯಾಖ್ಯಾ). [ಅಡ್ಕು Pa | 
ಅಡಿಸ್ಕ ಳೆ (ನಾ). (ಕರಾ) ಕಟ್ಟ ಡದ ನಿವೇಶನ (ಕಿಸಂಗ್ಲಾ. ೮೦). | 
"ಆಡಿಸ್ಮಳಡ ಬಾಡಿಗೆ - ಮತ್ತೊ ಬ್ಬರ ನಿವೇಶನವನ್ನು ಉಪಯೋ |25| 
ಗಿಸಿಕೊಳ್ಳು ವುದಕ್ಕಾಗಿ ಕೊಡುವ ಬಾಡಿಗೆ. [ಅಡಿ * ಸ್ಥಳ] 
ಅಡಿಹತ್ತು, (ಈ). (ಬೇಯಿಸುವಾಗ ಅನ್ನ ಮೊದಲಾದದ್ದು) ತಳ 
ಹೆತ್ತು, ತಳವನ್ನು ಸುಡು (ದಕ. 3). 
[ಅಡಿ * ಹತ್ತು (ಆ ಪೊತ್ತು)! 
ಅಡಿಹತ್ತ್ಯು (ಕ್ರಿ). ತಳಕ್ಕೆ ಅಂಟಕೊ (ದಕ. ೭). 
[ಅಡಿ, * ಹತ್ತು, (ಆ ಪತ್ತ್ಯು) 
ಅಡಿಹುಡಿ (ನಾ). "ಪಾದಧೂಳಿ: ಶುಭಮುಹೂರ್ತದಲ್ಲಿ ಆಚಲೆ ಅಟ್ಟ 
ಇಳಿದಳು; ರಾಮಬಾಬುಗಳ ಅಡಿಹುಡಿ ಮುಡಿದಳು (ಅರಗಿ. Pi | 
"ಅಡಿರಜ? ಪರಾ.. [ಅಡ್ಡಿ * ಹುಡಿ (ಆ ಪುಡಿ)] 
ಅಡಿಹೊಟ್ಟೆ (ನಾ). ನಾಭಿಯಿಂದ ಕೆಳಕ್ಸಿರುವ ಹೊಟ್ಟಿಯ ಭಾಗ; $5 
ಕಿಳಿಹೊಟ್ಟಿ; ಕಿಬ್ಬೊಟ್ಟಿ (ದಕ. 8). [ಅಡಿ,+ ಹೊಟ್ಟಿ (ಆ ಫೊಟ್ಟಿ)] : 
ಅಡೀಚು (ನಾ). (ಉಕ) “ಎರಡೂವರೆ” (ಜಾನಕೋ. ೧೦; ರಮಾಕಾಂ). | 
[4 ಮರಾ. ಅಡೀಚ್‌) 
ಅಡೀಸೇರು (ನಾ). ಎರಡೂವರೆ 
ಅಡೀಸೇರು ಬೆಣ್ಣೆಗೆ ಐದುರೂಪಾಯಿ ಕೊಟ್ಟು ತರಬೇಕಾಗಿ ಬಂದಿದೆಯಲ್ಲ! 
(ರೂಢಿ). [*-? ಮರಾ. ಅಡೀಚ್‌ + ಶೇರ್‌) 
ಅಡು (ಕ್ರಿ). ೧. ಬೇಯಿಸು; ಅಡಿಗೆ ಮಾಡು; ಪಾಕಮಾಡು :“ಅಡು- 
| 
I 


1088). 


30 


ಸೇರು; ೬೦ ತೊಲದ ತೂಕ: 


H 
H 
| 
1 
‘40: 
1 


ಪಚನೇ?' (ಶಮಧಾ) ; ನೆಟ್ಟ ನೆ ತಾಂ ಸವಿಯೊಳೊಂದಿಕೆ ಭೋಜನಮಾನಟ್ಟು | 
ಬಡ್ಡಿಸು (ಕವಿರಾ. ೨-೧೪೫) ; ನಮ್ಮಯ ಭಕ್ಷದೊಳಡು ಪಣ್ಣಿಡು ಹೋಗು] 


Mr AA ತಿಂಬಂ (ಪಂಪಭಾ. US ಸುರಿಗಿಯಿಲ್ಲದೆ ಕಳನೇಖುವೆ | 45 


ನೆಂಬಂತೆ ಮಡಕೆಯಿಲ್ಲದಡುವೆನೆಂಬಂತೆ (ಧರ್ಮಾಮೃ. ೪-೫೦); ಅಕ್ಕಿಯಂ | 


ಅಡುಕು 


ಕರಂ ಭಾವಿಸೆ ಸೇರೆಗೊಂಡಡುವ ದೋಲಿಗರಿಂಡೆಸೆದಂ ವಣಿಗ್ವರಂ (ದಶಕು. 
೪-೭೮); ದಿಟ್ಟಿ ನಹೆ ಬಾಣಸಿಗ ಸನಿಯೊಳಗಟ್ಟ ಕೂಳನು ತಿಂದು (ಕುವ್ಯಾವಿ. 
೪-೬೪); “ಒಳ್ಳೆಯದು ನೀನೇ ಅಡು. ನಡೆ, ಎಲ್ಲಿ ಏನಿದೆ ತೋರಿಸು 
ತ್ತೇನೆ (ಅರಗಿ. ೮೯); ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟಿಮೇಲೆ 
ಬುದ್ಧಿ ಬಂತು (ಗಾದೆ); ಅಟ್ಟರೂ ಶಿವ ಕೊಟ್ಟಲ್ಲದೆ `ಇಲ್ಲ (ಗಾದೆ). 
೨. ಬೇಯಿ; ಕುದಿ: ಆಡುನಂತಾದಪು[ದೀಗಳಿ]ನ್ನ ವಯನಂಗಳ್‌ 
(ಕಾದಂಪೂ. ೮೫೩). ಅಟ್ಟ (ಭೂಶಕ್ಕ ೈ) ; ಅಟ್ಟು (ಭೂತನ್ಯೂ). 
ಅಟ್ಟಕ್ಕು- ಅಡಿಗೆ ಮಾಡಿ ಇಡು, ಬಡಿಸು: ಸಿರಿಯಾಳನೀಶಂಗೆ 
ಮಗನನಟ್ಟಕ್ಕೆಯಾ ಪರಿಯೊಳೇ ಮನುಚೋಳನುಂ ಮಗನನಟ್ಟಿ ಳ್ಳಿ ಹರು 
ಷದೆ (ಚೆಬಪು. ೫೫-೪೧) ; ಆಟ್ಟಿಕ್ಕುವವನಿಗೆ ಹೆಂಡತಿ ಆಗಬೇಡ, ಮೊಟ್ಟಿ 
ಹೊರುವವನಿಗೆ aid (wd) ಅಟ್ಟೀಅಸು -ಪಾಕಮಾಡಿ ಸಿದ್ದ 
ಪಡಿಸು; ಬೇಯಿಸಿ ಇಡು : ಕಟ್ಟದ ಕಗ ಬೋನದೊಳಟ್ಟೆ (ಆ 
ಬಯ್ತ ಬಾಡುಗಳ್‌'. (ಆಸಗ ಜನಂಗೆಳ್‌ (ಅಜಿಪು. ಚು) 
(ಜೀ. ॥ ತಮಿ. Ke ಮಲ, ಆಟುಕ; ತುಳು. ಅಡುಪಿನಿ; 
ಗೊಂಡಿ. ಅಟ್ಟಾನಾ, ಆಟನ, ಅಟಾನಾ ; ಕುಣ. ಅಡ] 
ಅಡ್ಕು "ಅಡುವ್ರು' ನೋ. 
ಅಡುಂಕು "ಆಡುಕು' ನೋ. 
ಅಡುಂಕುವೆಣ (ನಾ). ಒಂದರಮೇಲೊಂದು ಪೇರಿಸಿದ ಹೆಣ; ರಾಶಿ 
ಹಾಕಿದ ಹೆಣ: ತವಿಸುವುದಾಯಿಸಮದಜುಳ್ಳು ವ ದಾಜಿಯಡುಂಕುನೆಣನ 
ನೀಕ್ರಿಸಿದರ ಕಣ್ಣೆನೆಯಿಕ್ಳದ ಮುನ್ನೈನಲ್‌ (ಶಬ್ದಾನು. ೫೪೩ ಪ್ರಯೋ). 
[ಅಡುಂಕು (ಆ ಅಡುಕು) + ಪೆಣ] 
ಅಡುಂಬು (ನಾ). ಒಂದು ಜಾತಿಯ ಗಿಡ ಅಥವಾ ಬಳ್ಳಿ: ಮೇಲಯೇರಿ 
ತಟುಂದಾಲಕೆ [ತ]ುದಾಆ ಅಡುಮ್ಬು ಆಡು[0]ಬಿನಿನ್ನಂ ವಾಯವ್ಯ 
[ದ] ಕೋಣ (ಎಇ. ೫, ೬೭-೭೮ ; 897). 
[ದೇ. ॥ ತಮಿ. ಅಡಮ್ಪು, ಆಡುಮ್ಬು ; ಮಲ. ಅಟಮ್ಚು 
ಅಡುಂಬು] 


; ತುಳು. 


| ಅಡುಕಲ್‌ "ಅಡಕಿಲ್‌' ನೋ. 
' ಅಡುಕಳ (ನಾ). ಅಡಿಗೆ ಮಾಡುವ ಸ್ಥಳ; ಅಡಿಗೆಯ ಮನೆ: ನೀಂ 


ದರ್ನೀಕೆರನಪ್ಪೊಡೀ ಕಳನೊಳೇನಡುಕಳದೊಳಡುವಳನಕ್ಕುಂ (ರಾಮಾಶ್ವ. 
೧೪೪-೨೯). [ಅಡ್ಕು * ಕಳ್ಳ, / ತಮಿ, ಅಡುಕ್ಯಳ್ಳೆ 

ಅಡುಕು, ಅಡಕ್ಕು, ಅಡಿಕು, ಅಡುಂಕು (ಕ್ರಿ). ೧. ಬೇರೆ ಕಡೆಗೆ 
ಒಯ್ಯಿ; ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಂದಿಡು; 
ಸಾಗಿಸು : “ಅಡುಕು-ಸ್ಥ್ಯಾನಾಂತರೆ ಪ್ರ ಪ್ರಜೇತೇ. ೫ (ಶಮಧಾ) ; ನಾನಾವಿಧ 
ಧಾನ್ಯಂಗಳಂ ಪದನಉದುಡುಗುವ ಕಣಂಮಾಡುವೊಕ್ಕು ನಡುಕುವ 
ಬಯ್ತಿಡುವಕ್ಕಿ ಮಾಡುವ (ಆದಿಪು. ೬-೭೭ ವ) ; ಆನೆಯುಮಗುರ್ವುಗಿಡು 
ಗುಮದಾನಂ ಸಾಹಣಕೆ ಪುಲ್ಲನಡುಕುಗುಂ (ಶಾಂತಿಪು.೨-೩೩); ಲುಲಾಯೆ 
ಮಾಗಿ ಜನಿಸಿರ್ದೊೋರಂದದಿಂದುರ್ಪುವೇಜನೆಪೊತ್ತಿಂತಡುಕುತ್ತುಮಿರ್ದು 
ದೆನೆ (ಶಾಂತೀಶ್ವ. ೫-೬೫); ಒಳಗಣಿಂ ತಂದುತಂದಿಡುತಿರ್ದರರಸಗೆ ಬೆಳಗ 
ಹೊತ್ತಡುಕುವಂದದೊಳು (ಭರಚ. ೪-೬೦). ಅಡಕ್ಕು : ೧. ಕೋಣ 
ನಾಗಿ ಪುಟ್ಟ ತತ್ಪುರದ ಪರದರ ಮನೆಯೊಳುಪ್ಪನಡಕಿ ಬಡವಾಗಿ ತೆನ್ನಾಳ್ತ 
ನೊಳಪ್ಪ ವೈರೆಂ ಕಾರಣಮಾಗಿ ಸತ್ತು (ಚಾವುಂಪು. ೫೪-೨೩) ; ನಿನ್ನ 
ಮಡದಿಗಿರಲೆಂದರೆ ಮಡದಿಯ ಕೃತಕ ಬೇಜಕಿ; ನಿನ್ನೊಡಲು ಕೆಡೆಯಲು 
ಮತ್ತೊಬ್ಬನಲ್ಲಿಗಡಕದೆ ಮಾಣ್ಪಳೆ? (ಬಸವ. ೨೦೧) ; ಮೇದಿನೀಪ್ರಭು 
ಗಳ ಸಭೆಗೆ ಲೀಲೆಯಿನೋಲೆಗಳನಡಕಿ [ಪಾಠಾಂ. ಲೆಯನಡಿಕಿ] ಸಂಬಳಂ 
ಬಡೆದು (ನರ್ಧಪ. ೩-೧೨ ವ); ಸರ್ವವಿತ್ತವನಡಕಿತನಿಲಜನಾಳು 
(ಕುವ್ಕಾಸ. ೪-೨). ೨, ಒಂದರಮೇಲೊಂದನ್ನು ಪೇರಿಸು; ರಾಶಿ 


10 


ಅಡುಕುಂಗಲ್‌ ೧೪೬ 
ಹಾಕು; ತುಂಬು: ಆ ಸಭಿಯೊಳ್‌ ಹರಿ ಕರವಿನ್ಯಾಸಂಗಳ್‌ ನುಡಿಯ | 
ನಡಕುವಂತಿರೆ ನುಡಿದಂ (ಪಂಪಭಾ. ೯-೩೪); ಹೊನ್ನ ನಡಕಲು ಹೋದ 
ನತ್ತಲು (ಹ ಚಕಾ. ೧೧-೨೯) ; ಸಾಗುದುರೆಗೆ ಪುಲ್ಲಗಡಕಿ ಕೆಡುವನೆ ; 
ಚೆದುರಂ (ಯಶೋಚ, ೩-೧೫) ; ತಂದಡಕುತಿರ್ದರು ಸಕಲಸಾಧನವ | 
(ಪ್ರಭುಲೀ. ೨೩-೩೧). ಅಡಿಕು : ೧. ಮಟಕೆಗಾಲಮುಂಟಿಂದು ತಪ್ಪಿದ | 4; 
ಜೋಯಿಸಂ ಬಾವಿಯ ನೀರನಡಿ£ ಡು?3 ಕ ನೀರ್ವೊಯ್ದ ನೆಂಬ ಕಥೆಯಂತೆ | | 
(ಸಂಚತಂ. ೧೨೭-೩). ಅಡುಂಕು : ೨. "ಅಡುಂಕುವೆಣ' ಪರಾ. | | 

ಅಡಕಿಕೊ - ಸಂಗ್ರಹಿಸಿ ತುಂಬಿಕೊ, ಒಟ್ಟಿಕೊ : ಮೂವ! 
ತ್ತಿರ್ಕೋಟಯನಂತಾವಗಮನುದಿನದಿನಡಕಿಕೊಂಡುಂ ಮತ್ತಾ ಕಾವಲೆ | 
ಯದು ನೆಣಕೆಯದೆ ದುರ್ಭಾವೆ ಕರಂ ಬೇಡಿಯಟ್ಟಿದಳ್‌ ಮಖುದೆವಸಂ | 
(ನೇಮಿಪು. ೪-೫೮) ; ಮಾಯಾಮೋಹನಂಗಳಲಿ ಹಾಡೊಂ ಸಮಸ್ತ 
ವಸ್ತುವನಡಕಿಳೊಂಬ ವಿದಗೃಮುಗೈೆ ಯರುಡಿಗೆಗಳ ತೊಡಿಗೆಗಳಲೆಸೆದರು 
(ತೊರರಾ. ೧-೫-೩೦). | 
[ಜೀ. ॥ ತಮಿ, ಅಡುಕ್ಕು ; ಮಲ, ಅಟಿಕ್ಕುಕ ; ತುಳು. ಆಡಕ್ಕು ;| | 
ಕೊಡ. ಆಡಂಗ್‌ ; ತೆಲು. ಅಡುಕು] 15 | 
ಅಡುಕುಂಗಲ್‌ (ನಾ). ಒಂದರಮೇಲೊಂದನ್ನು ಪೇರಿಸಿರುವ ಕಲ್ಲಿನ | | 
ರಾಶಿ: ದಕ್ಷಿಣಂ ನೋಡಿ. , . ಕರ್ಗ್ಗಲ್ಲ ಮೊಆಡಿಎ(ಯೆ) ಅಡುಕುಂಗಲ್ಲೆ 
ಒಆತಿಕೋಡಿನ ಕೊಮುರನುಂಗಲದ ಉಗುರೆವಾಡಿಯ ತ್ರಿಸನ್ನಿ (ಇಆ. 
೪111, ೨೧೩-೨೩ ; 9507). [ಅಡುಕು+ ಕಲ್‌) | 
ಅಡುಕುಂಗಾಲ್‌ (ನಾ). ಒಂದರಮೇಲೊಂದು ಅಡ್ಡಲಾಗಿ ಇರಿಸಿದ |20| 
'ಕಾಲು: ಮುರಿದ ಮುಖದ ಮೆಯ್ಮುಟ್ಟದ ಚುಬುಕದ ತಿರಿದ ತಳೋ | 

ದರದಡುಕುಂಗಾಲ್ಗಳ . . , ಕನ್ಯಾಜನನೊಪ್ಪಿ ದುದರಲಸರಂ ಚಿತ್ರಿಸಿದೆ 
ತ್ರಿಭಂಗಿಯ ತೆಜನಾಗಿ (ಜಯಕಾ. ೧೧-೫೫). [ಅಡುಕು + ಜಾಲ | | 
ಅಡುಕುಳಿ (ನಾ). ಅಡಿಗೆ ಮಾಡುವುದೇ ಶೀಲವಾಗಿ ಉಳ್ಳವನು; | | 
ಅಡಿಗೆಯ ಕೆಲಸದವನು: 


೫೪೫ 


ವ್ಯಾಖ್ಯಾ). [ಅಡು + -ಕುಳ್ಳಿ) | | 

ಅಡುಗಟ್ಟಿ ಗೆ (ನಾ). ಅಡಿಗೆಗಾಗಿ ಉಪಯೋಗಿಸುವ ಸೌದೆ; ಉರು, 
ವ ಹಿಡಿದುಗ್ಗದ ನೀರ ಮಡಕೆ ಮಯ್ಯಡಕೆ ಮಂಡೆಯ ಮೇಗಣಡು | | 
ಗಟ್ಟಿಗೆ ಚಿರದಕ್ಷಿ ಹೆಡತಲೆಯೊಳು ಜೋಲುತಿರಲುಸ್ಸೆ ನುತ ನಡೆತಂದರಲ್ಲಿ | 
ತೊಟಕು (ಶ್ರೀಪಾಲ. ೧೩-೧೦೩). [ಅಡ್ಮು * ಕಟ ಸಿಗೆ] 30 | 

ಅಡುಗಬು "ಅಡುಗರ್ಬು' ನೋ. | 

ಅಡುಗಬ್ಬು "ಅಡುಗರ್ಬು' ನೋ. 

ಅಡುಗರಿ (ನಾ). ಅಡಿಗೆಗಾಗಿ ಉರಿಸುವ ಕರಿ, ಇದ್ದಲು: ಅಡು | 

ಗಬು ಆಡುಗರಿ ಆಡುಗರಿಸುವ ಕೂಲಿ ಸಹ ಗ ೧೨ (ಸೌಇಇ, Ix-ii, | 


೬೫೩-೫ ; 1554). [ಆಡ್ಮು + ಕರ್ಮಿ] [35 


ಅಡುಗರಿಸು (ಕ್ರಿ). ಇದ್ದಲನ್ನು ಮಾಡು. "ಅಡುಗರಿ' ಎಂಬುವರ | 
ಪ್ರಯೋಗವನ್ನು ನೋಡಿ. (ಅಡುಗರಿ * -ಇಸ್ಯು) | 
ಅಡುಗರ್ಬು, ಅಡುಗಬು, ಅಡುಗಬ್ಬು (ನಾ). ಸೌಡೆ; ಕಟ್ಟಿಗೆ; | 


ಉರುವಲು : ಸೊರ್ಯನೆಂಬಗ್ನಿಯಿಂ ಪಗಲಿರುಳೆಂಬ ಅಡುಗರ್ಟು | 
ಗಳಿಂ ಮಾಸ ಖಯತುಗಳೆಂಬ ಸಟ್ಟುಗದಿಂ (ಪಂಚಶಂ. ೬೫-೫); ಅಡಕೆ 
೨೫ ಎಲೆ ೫೦ ಆಡುಗರ್ಬು ತಿಂಗಳಿಂಗೆ ಬಣ್ಣಿ೧ (ಸೌಇಇ. IX-i, ೫೮-೨೩೭; 
1153) ; ಕತಿಪಯದಿನಂಗಳಂ ಕಳಿಯೆ ಕಾವುತ್ತಿರಲೊಡನಡುಗರ್ಬು | 
ಗಳಂ ಸಮೆಯೆ (ವೃಷವಿ. ೧೦-೧೩ ವ). ಅಡುಗಬು : ಕಾರ್ಗ೨ ಅಡು 
ಗಬಿಗೆ ಕಾಟ ೯೨ (ಬೊಂಕಶಾ. ೧೯೪೦, ಕುಮಟ. ೧೧೩-೩೮ ; 1475); 
"ಅಡುಗರಿ' ಎಂಬುದರ ಪ್ರಯೋಗವನ್ನು ನೋಡಿ. ಅಡುಗಬ್ಬು : 
“ಇಂಧನಂ ಹುತನಹಾಹಾರ ಮೇಧಸ್ಸಮಿಧೆ ಕಾಸ್ಕವಡುಗಬ್ಬಕ್ಕು 33 


ಸ 
| 


ಅಡುಗಲ (ನಾ). ಅಡಿಗೆ ಮಾಡುವ ಪಾತ್ರೆ; 


| ಅಡುಗಿಗ (ನಾ). ಅಡಿಗೆಯ ಕೆಲಸದವನು; ಬಾಣಸಿಗ : 


ಅಡುಗೂಲ್ಲಿ (ನಾ). - ಅಡುಗೂಲಜ್ಜಿ ಕ 


ಅಡುಗೊಲ್ಕಿ (ನಾ). (ದಕ - 


ಅಡುಗೂಲಿಕಾಅ 


(ಮುಂಗರಾ. ೧೫-೯); “ಇಂಧನೇನ - ಅಡುಗಬ್ಬುಗಳಿಂದಂ” (ಪ್ರಕಟೀ. 
೨೩-೬) ; ನಡೆದಲ್ಲಲ್ಲಿ ಹೋಗಿ ಹಲವಂದದಡುಗಬ್ಬನಾಯ್ಡೊಟ್ಟ ಹೊಜಕೆ 
ಗಟ್ಟಿ. (ಹಚಕಾ. ೧೨-೭) ; ಆ ಸಮಯದೊಳೊರ್ವ ನಾಳೈರ್ತಿನೊಳು 
ಪೂಡಿದಡುಗಬ್ಬಿನ ಭಂಡಿಯಂ ಕಂಡು ಮನಂಗೊಂಡು (ಪಣ್ಯಾಸ್ರ 
೧೨-೧೪ ವ); ತಬ್ಬಿ ತಂದಡುಗಬ್ಬುಗಳಿಗುರಿಹಬ್ಬಿಸುತ (ಬಸಪು. ೧೬-೨೦); 
ಪಾತಾಳವೊಲೆ ಶೇಷನಡುಗಬ್ಬು ತಲೆರನ್ನವೇ ತುದಿಯ ಕೆಂಡವನನಿಯೆ 
ಮಡಕೆ (ಚೀರಮ. ೭-೩೨). [ಅಡ್ಮು * ಕರ್ಬು (ಆ ಕರ್ವು)) 

ಅಡಿಗೆಯ ಪಾತ್ರೆ. 


(ಸ್ಕಾಂಡರ್‌). [ಅಡ್ಕು* ಕಲ. / ತಮಿ. RN 


10 | ಅಡುಗಾಯಿ (ನಾ). “ಬಿಸಿಮಾಡಿದ ಉಪ್ಪಿನಕಾಯಿ” (ಕಸ್ತೂಕೊಲ). 


[ಆಡು * ಕಾಯಿ (ಆ ಕಾಯ್ಕಾ)] 
ಅಡು 
[ಆಡುಗೆ + -ಇಗ] 


ಗುಳಿಗಂ, ಆಡುಗಿಗಂ (ಶಬ್ದಾನು. ೪೧೦ ಪ್ರಯೋ). 


ಅಡುಗ್ಕು (ಕ್ರಿ). ಸೇರು; ಒಂದಾಗು; ಕೂಡು: ಜೀವಂ ಮಲ್ಲಿನಾಥ 


ನೆಡೆಗೆ ಹಿಂಡುಗೊಂಡಡು[ಪಾಠಾಂ, ಡೊದ]ಗುತಿರೆ (ಸಿದ್ಧರಾ. ೬-೨೮). 
_ [ಇ ಅಡುಕು] 


ಅಡುಗ್ಕು (ನಾ). (?) : ನಯಿನೇದ್ಯಕೆ ಪೂಜೆ ಗ ೧ ಕಂ ಅಕ್ಕಿ ಹೆಸರು ಚ 


ಗ೩ ಮೇಲೋಗರ ಉಪು ಮೆಣಸು ತುಪ ಮೊಸರು ಬೆಲ್ಲ ಬಾಳೆಹಂನು 
ಸಹ ಚ ಗ ೧ ತೆಂಗಿನಕಾಯಿ ಚ ಗ ೧ ಅಡುಗು, ಚಗ 141 (ಸಾಇಇ. 
Ix-ii, ೬೫೩-೬ ; 1554). (?] 


ಅಡುಗುಲಜ್ಜಿ "ಅಡುಗೂಲಜ್ಜಿ' ನೋ. 
ಅಡುಗುಳಿಗ್ಯ, ಅಡಿಗುಳಿಗ (ನಾ). ಇ ಅಡುಗಿಗ: 


ಅಡುಗುಳಿಗಂ, 
ಅಡುಗಿಗಂ (ಶಬ್ದಾನು. ೪೧೦ ಪ್ರಯೋ). ಅಡಿಗುಳಿಗೆ : ಅಡಿಗುಳಿಗನು, 
ಅಡಿಗೆಯವನು (ಹೊನುಗ. ೯೦). (ಆಡುಗೆ + -ಉಳಿಗ್ಯ) 


“ ಅಡುಕುಳಿ, ಪಚನಶೀಲ॥ » ಬ is ಅಡುಗೂರ್‌ (ನಾ). “ಬೇಯಿಸುವ ಅನ್ನ” (ಪ್ರಭಣ್ಣ). 


[ಅಡ್ಗು * ಕೂರಳ್ಕಿ (ಆ ಕೊಟರ್‌)] 


ಅಡುಗೂಲಜ್ಜ್ದೆ, ಅಡುಗುಲಜ್ಜಿ, ಅಡುಗೂಳಜ್ಜಿ, ಅಡುಗೋಲಜ್ಜಿ, 
ಜ ಜ ಜ್ರ ಜ 


(ನಾ). (ಹಿಂದಿನ ಕಾಲದಲ್ಲಿ ಹಣ ತೆಗೆದುಕೊಂಡು ಆಗಂತುಕ 
ರಿಗೂ ಪ್ರವಾಸಿಗಳಿಗೂ) ಅಡಿಗೆ ಮಾಡಿ ಹಾಕುತ್ತಿದ್ದ ಮುದುಕಿ: 
ಇದರ ಮಾತನಡುಗೊಲಜ್ಜಿಗಳು ಹರಡಿದರೆಲ್ಲಿಡೆ ಜಾತ್ರೆ ನೆರೆಯಿತು(ಗಣೇಶ. 
೬೦-೨೨). ಅಡುಗುಲಜ್ಜಿ : ಮಾರು ಮಾರಿಗೆ ನಿಂತು ಮಾರುತ ಲಜ್ಜೆ 
ಯಂ ಫೆಸರಿಲ್ಲದ ಅಡುಗುಲಜ್ಜಿಯರು ಕೆಲಂಬರು (ಸೌಗಂಧಿ. ೧೩೭-೮). 
ಅಡುಗೂಳಜ್ಜಿ: ಕಂಡವರ್ಗೆಲ್ಲ ಬರ್ಪ ಬೇಡರ್ಗೆಲ್ಲಮುಣಿಸಿತ್ತು 
ಬೀಡಿತ್ತು ಮೆಲ್ವಾಸನೀಯೆ ನಾನೇನು ಅಡುಗೂಳಜ್ಜಿ ಅಲ್ಲ ಕಾಣಯ್ಯ 
(ಶ್ರೀರಾಮಾ. ೨೬೯-೧೭೯). ಅಡುಗೋಲಜ್ಜಿ (ಉಕ. 8). 

ಅಡುಗೂಲಜ್ಜಿಯ ಕಥೆ - ಹಿಂದಿನ ಕಾಲಕ್ಕೆ ಸಂಬಂಧಿಸಿದ ಕಥೆ; 
ಪ್ರಯೋಜನಕ್ಕೆ ಬಾರದ ವಿಷಯ : ಇವೆಲ್ಲ ಅಡುಗೂಲಜ್ಜಿಯ ಕಥೆಗ 
ಳೆಂದಮೇಲೆ ಯಾರು ನಂಬುತ್ತಾರೆ (ರೂಢಿ). [ಅಡ್ಕು * ಕೊಲಿ * ಅಜ್ಜಿ] 
ಪುಣ್ಯ ಸಂಗಡಿಸೆ ಜಾತ್ರಿಯ 
ನೋಡುವಂತೆ ಅಡುಗೂಲಿ ಮನೆಯಲ್ಲಿ ಮಿಂದುಂಬನಂತೆ ಬೇರ್ಪಡೆ 
ನೋಡಿ ಭೋಗಿಸುತಿರ್ದ (ಭರಚ. ೭೫-೫೪). [ಅಡು * ಕೂಲಿ] 
ಪ್ರಾದೇ) ಹಿಂದಿನ ಕಾಲದಲ್ಲಿ ಊಟ 
ವನ್ನು, ಇತ್ತೀಚಿಗೆ ದವಸಧಾನ್ಯವನ್ನು, ಕೂಲಿಗೆ ಪ್ರತಿಯಾಗಿ 
ಪಡೆಯುವ ಆಳು. [ಅಡು + ಕೂಲಿ] 


| ಅಡುಗೊಲಿಕಾಲಅ (ನಾ). - ಅಡುಗೂಲ್ಕಿ (?) : ಒಡೆಯರು ಭಕ್ತರಲ್ಲಿ 


ಕೃಷಿಯಿಲ್ಲದೆ ಬೇಡಿ ತಂದು ತನ್ನ ಮಡದಿ ಮಕ್ಕಳ ಹೊರೆದು ಪತ್ಸಿದಾದ 


ಅಡುಗೊಳ್‌ 


ಒಡೆಯರಿಗಿಕ್ಕಿಹೆನೆಂಬ ಅಡುಗೂಲಿಕಾಜನ ಗಂಜಿಗುಡಿಹಿಯ ಭಕ್ತಿ ತನ್ನ | 
ಸಂಸಾರದ ಆಡಿಯೊಳಗೆ ಅಡಗಿತ್ತು (ಏಲೇಶ್ವ. ೧೫೬). 
[ಅಡುಗೂಲ್ಮಿ ? * -ಕಾಜ] 
ಅಡುಗೂಳ್‌ "ಅಡುಗೂಟಕ್‌? ನೋ... 
ಅಡುಗೂಳಜ್ಜಿ "ಅಡುಗೂಲಜ್ಜಿ >: ನೋ. 
ಅಡುಗೂಲಸ್‌ ಅಡುಗೂಳ್‌ (ನಾ). ಅನ್ನ; ಬೇಯಿಸಿ ಸಿದ್ಧ ಪಡಿ; 
ಸಿದ ಆಹಾರ: ಸುಡುಗಾಡಿಡುಗಿಚ್ಚಡುಗೂಲುಡುಗೊಜಕೆಯುಂ (ಕನುಡ. | 
೧೬೧). ಅಡುಗೂಳ್‌ : ಆಡುಗೂಳವಂ” ಹೋಸೆ ಕಜ್ಜಾಯ ಕೊಟ್ಟಿ ; ; i 
ಹೊಯಿಗಡುಬತಿರಸಂಗಳುಪ್ಪಿಸಕಾಯಿ ... ಮಾಜುವರ್‌ ಬರುತಿರ್ದರು | 
(ಚೆಬಪು. ೪೭-೪೨). [ಆಡ್ಮು * ಕೂಟ] 1101 
ಅಡುಗೆ, ಅಡಿಗೆ, ಅಲ (ನಾ). ೧. ಬೇಯಿಸುವುದು ; ಪಾಕಕ್ತಿ ಕ್ರ 
ಕಿಚ್ಛಿಲ್ಲದಡುಗೆಯುಂ "ನಚ್ಚಿ ಲ್ಲದ ಪೆಂಡತಿಯುಂ (ಧರ್ಮಾನ್ಯು. | | 
ನಾ ನಿಮ್ಮ] ನಜಿಯದೆ ಮೂಢಮತಿಯವಿನೇಕಿ ತುರಗವ ಹೂಡಿದಾಗಲೆ| | 
ರಥಕೆಯಡಿಗೆಯೊಳಾದೆನೇ ತಾನು (ನಳಚ. ೯-೫). ೨. ಬೇಯಿಸಿ ಸಿದ್ಧ | | 
ಪಡಿಸಿದ ಊಟದ ಪದಾರ್ಥ; ಬಗೆಬಗೆಯ ಆಹಾರ; ಪಾಕ: |1| 
« ಅಡುಗೆಯೊಳಗೆಯುಂ ಪೈಷ್ಟಕ ಭಕ್ಷಂ? (ನಸ್ತು ಕೋ. ೯೪-೧೨); 
ಎನ್ನಟ್ಟಿ ಡುಗೆಯನುಂಡೊಡೆ ಬಿನ್ನ ಇಮೇನರಸ ನರೆಗಳಾಗವು (ಸಂಸಭಾ. | 
೮-೫೪) ; ಸತ್ರದಡುಗೆಯ ಸವಿ "4 ಗೆ ಮೊದಲ್ಗೊ ಟ್ವ ಗದಾಣ್ಯ ಮೆರಡು! 
(ಸೌಇಇ. XTi, ೯೨-೩೫ ; 1054) ; SER RNS 
ನೆಯ ಕೊಟ್‌ ತಿವುಡುಗಳೆದ ತೊನರಿಯ ತೊನೆ ಕಾಯ್ದಿಟ್‌ಪಿದ ತುಪ್ಪಂ 20 
ಕೋಡುವ ಕಲಲಲ್ಲದೆ ದಿನ್ಯಭೋಜನಂ ಪೆಜತುಂಟಿ (ಕಾವ್ಕಾವ. Ho ; 
ಅನರ ಕಾಲದೊಂದು ಮೆಟ್ಟಿಂ ಶತಚೂರ್ಣಂ ಮಾಡಿ ಬಾಯ್ಗೆ ರುಚಿ 
ಯಪ್ಪಡುಗೆಗಳೊಳ್‌ Hi ಉಣಲಿಕ್ಕಲ್‌ (ಪುಣ್ಯಾ ಸ್ರ. ೭-೪೨ ವ). | 
ಅಡಿಗೆ: ೧. ಎಳೆವದದ ಹಲಸಿನಕಾಯನೊಡನೆರಸಿ . . . ಕಡುಗಂಪಿತಾದ 
ತುಪ್ಪಡೊಳು ಕೆಂಪಾಗುವಂತಡಿಗೆಯಂ ಮಾಡಿ (ಸೂಸಶಾ. ೫-೫೨); [2s] 
ಇನ್ನೂ ಅಡಿಗೆ ಆಗಿಲ್ಲ; ಆಗಲೆ ಊಟಕ್ಕೆ ತಟ್ಟಿ' ಹಾಕಿಕೊಂಡಿದ್ದಾ ನೆ | | 
(ರೂಢಿ). ೨. ಪಸಿದೆನೆಂದಾಗಳಡಿಗೆಯಂ ಮಾಡಿ "ಲಕ್ಕ ೦ದು ಎನ್ನ: | 
ಫೆಂಡತಿಗೆ ಪೇಳ್ದು (ಧರ್ನುಪ. ೯-೨೩ ವ); ತನಗೆ ಅಡಿಗೆ ವಾರೇಕನಾ 
ಶುನಕನಡಗಂ ತಿಂದ ಪಾತಕನುಮಂತವಂ ರ ೯೩-೨೦); ; : 
ಮತ್ತೆ ಕೆಲವು ಅಡಿಗೆಗಳನಳವಡಿಸಿ (ಪುಣ್ಯಾಸ್ರ. ೩-೩೮ ವ); ಅಟ್ಟ ಅಡಿಗೆ; 30: 
(ಪಾಕಾಂ. ಅಡುಗೆ) ಉಣಲು ಬಿಡನು ಕೊಟ್ಟಿ ಸಾಲ ಕೇಳೆ ವಿಡಸಿ(ಢಕಂವ:! i 
೨-೫೧-೨) ; ಈ ಹೊತ್ತು ನಿ; ಮ್ಮ ಮನೆಯಲ್ಲಿ ಏನು ಅಡಿಗೆ ಮಾಡಿದ್ದ ರು 2; i ಸ 
(ರೂಢಿ). ೩. (ಆಲೆಯ ಮನೆಯ ಬೆಲ್ಲದ ವಿಷಯದಲ್ಲಿ): ಒಂದು; ' 
ಸಲ ಕಾಯಿಸಿ ಸಿದ್ದಪ ಸೈ ಪಡಿಸಿದಷ್ಟು ಪರಿಮಾಣ: ಆರು ಹೇರು ಅಡಕ 
ಒಂದಡಿಗೆ ಬೆಲ್ಲ... ನೊರು ಕಾಯಿತ್ತರು (ನಾಪದ. ೧೯೪ 5-೧೦); 135: 
ಇವತ್ತು ನಾಲ್ಯಡಿಗೆ ಬೆಲ್ಲ ಆಯಿತು (ರೂಢಿ). ಅಣಕ : : ೧. ಅಲ | 
ಬಿಲ್ವಡೆ ಚಾ ತಟ್ಲ್ಗ್‌ದ ರಥಮೆಯ್ದೆ ಬಗಿದ ಪುಣ್ಣಳ ಪೋಟೆಯಿಂ | 
ಮೊಲ ದ ಕರಿಘಟಿ ಜನನಡುನಟ್ಸಿ ಯನನುಕರಿಸೆ ವೀರಭಟ ರಣರಂಗಂ | 
(ಸಂಪಭಾ. ೧೧-೬೪). 3 
ಅಡಿಗೆಯ ಬಾಳು - ದೇವರ ನೈವೇದ್ಯಕ್ಕಾಗಿ ಕೊಟ್ಟ ಭೂಮಿ : "40! 
ಆ ಚಕ್ಕರೆಯ ಊರ * ಮೂ ೫ * * ವೊಕ್ಕಲು ತಾಉ ಬಿಟ್ಟ ಅಡಿಗೆಯ | | 
ಬಾಳಿನ. x x ಶಿವರಾತ್ರಿಗೆ ದೇವರಿಗೆ ರಂಗಪೂ ೫೮ 2೬ (ಸೌಇಇ. 06-11, | 
೪೦೭-೧೪ ; 1364). ಅಡಿಗೆಯ ಬ್ರಾಹ್ಮಣ, ಅಡಿಗೆಯ ಭಟ್ಟ - ಇ ಅಡಿಗೆ | 
ಕೆಲಸ ಮಡುವ ಬ್ರಾಹ್ಮಣ: ಹೊಣಗೂಲಿಗೆ ಅಡಿಗೆಯ ಬ್ರಾ ಹ್ಮಣಗೆ: | 
(ಸೌಇಎ. ೧೯೩೨, ಉಡುಪಿ. ೨೬೩-೧೭; 1437). ಆಟ ಹದ 45; 
ವಾಗಿ ಪಾಕವಾಗು; ಪಾಕ ಚೆನ್ನಾಗು. ಅಡಿಗೆಯಿಳಿಸು - ಸರಿಯಾಗಿ: | 


5, 


೧-೭೫) ; > | 


(| 
| 
ೆ 
[ 


i 
| 
ಕ 
i 
[| 
] 


: ಅಡುಬಾಣಲೆ (ನಾ). ಹುರಿಯುವ ಬಾಣಲೆ. 
; ಅಡುಮದ್ದು (ನಾ). ಬೇಯಿಸಿ ಸಿದ್ಧಪಡಿಸಿದ ಮದ್ದು; 


ಅಡುವಲಿ 


ಕುದಿದ ಪಾಕದಿಂದ ಘನರೂಪದಲ್ಲಿ ಸವಾರ್ಥವನ್ನು ಇಳಿಸು. 
ಅಡಿಗೆಯ ಸಾಮಾನು, ಅಡಿಗೆಯ ಸಾಹಿತ್ಯ ೬ ೧. ಅಡಿಗೆಗೆ ಬೇಕಾದ 
ಆಕ್ಸಿ: ಬೇಳೆ ಮುಂತಾದ ಸದಾರ್ಥಗಳು (ದಕ). ೨. ಅಡಿಗೆಯ 
ಪಾತ್ರೆಗಳು (8). [ಅಡ್ಕು + ಇಗೆ) 

' ಅಡುಗೋಲಜ್ಜಿ "ಅಡುಗೂಲಜ್ಜಿ' ನೋ. . 

' ಅಡುಪಾಡು (ಕ್ರ). ಹೊಡೆದಾಡು; ತಿವಿದಾಡು : “ಅಡುಪಾಡೆನೆ ತಿ 

ಇಟಿದ ನುಡಿ? (ಭಾರನಿ. ೬೪). 
[*ಆಡುಪು (ಐ ಹೊಡೆತ)? + ಅಡ್ಕು. 1 ತಮಿ. ಅಡಿ» ಹೊಡೆ] 
 ಅಡುಪಾತ್ರೆ (ನಾ). “ಅಡಿಗೆಯ ಪಾತ್ರೆ ಸಲಕರಣೆಗಳು; ಅಡುಪಾತ್ರೆ; 
ಪಾಕಿ yy (Cooker. ಇಂಕನಿ). (ಎಷ್ಟು + ಪಾತೆ ತ್ರೆ] 

! ಅಡುಪಾಯ, ಅಡುಪಾಯಿ (ನಾ). ೧. ಮಲ್ಲಯುದ್ಧದಲ್ಲಿ ಆಕ್ರ 
ಮಣದ ಒಂದು ಕ್ರಮ; ಪಟ್ಟು: ಕೈಜೋಡಿಸಿದ ಮಲ್ಲನನುರ್ಬು 
ತ್ತೊಯ್ಯ ನೊಳಪೊಕ್ಕು ಮಿಕ್ಕು ಜರದಿಕ್ಕ ಮುರಿವ ಅಡುಪಾಯದಳನವಿಂಗೆ 
[ಪಾಠಾಂ. ಪಾಯ್ಜ ವಿಗೆ] ತಡೂಗುನ ಮಗನ (ಗರಿಕ. ೨-೧೦೫ ವ); 
ಭುಜಯುದ್ಧದಲಿ ಬಲುಗೈದುವಿದೆಲಾ ಮುಷ್ಟಿ ನಿನಗಡುಪಾಯ ಚೊಳ್ಳೆ 
ಯವ ಕಾಯ್ದುಕೊಳ್ಳನುವಾಗು (ಕುವ್ಯಾಅ. ೬-೨೩). ಅಡುಪಾಯಿ : 
೧. ಗಾಯದಲಿ ಮೇಣ್‌ ಡೊಳ್ಳೆಯದಲಡುಪಾಯಿಗಳಲುಪ [ಪಾಠಾಂ. 
ಡೊಳ್ಳೆಯದೊಳಡಿಪಾಯದಂಡೆಯೊಳಡೆಯೊಳಗುಪ] ಕಾಯ ದೊಳಗೆ 
ನವಾಯಿಗಳ ಬಿನ್ನಾಣದಲಿ ಬಳಿಸಂದು . . . ದಾಯವನಜೀವವನನನೆ 
ಮಲ್ಲನು (ಕುವ್ಯಾಉ. ೩-೯೭) ; ರಾಯನೊಡನೆ ಸಮಸ್ತ ಬಲವಡುಪಾಯ 
ಲೌಕಿತು ಪಾರ್ಥ ಸಾತ್ಯಕಿ ವಾಯುಸುತರಾಚೆಯಲಿ ಮೇಳೈಸಿತ್ತು ನೃಪ 
ಸೇನೆ (ಕುವ್ಯಾಶ. ೩-೭೪). ೨, ಒಂದು ಆಯುಧ (?) : ಸಿಂಗಶರಭವ 
ನಳನಿಗೊಡಲವರೆಂಗುಲಿಯೆಲಡುಪಾಯ ಲೌಡಿಯ ಜಂಗುಳಿಯ ಜೋಡಿ 
ಸಿದನಂದು ಜನಾಯ್ಲ ಜಾಯಿಲನ (ಕುವ್ಯಾಅ. ೧೩-೧೯). 

[* ಅಡುಪು (ಇ ಹೊಡೆತ) + 2] 

ಅಡುಪಾಯಿ “ಅಡುಪಾಯ' ನೋ. 

ಅಡುಪಾಯ್ಬೇಗೆ (ನಾ). ಹೊಟ್ಟಿಕಿಚ್ಚು; ಮಾತ್ಸರ್ಯ (?) : ಇತ್ತ 
ಲಡುಪಾಯ್ಬೇಗೆ ಬಿಸುಗುದಿ ಕಿತ್ತಡವು ಕಾರ್ಪಣ್ಯ ಕಪಟಿಖಳೋತ್ತಮರ 
ಹೃದಯದಲಿ ಮೂಡಿತು (ಕುವ್ಯಾಸ. ೧೬-೨). 

[? ಅಡ್ಕು * ಪಾಯ್‌ + ಬೇಗೆ] 
[ಅಡು * ಬಾಣಲೆ] 


“ಫೋಲ್ವೀಸು” (?) :. ಖಡುಗದಡವೊಯ್ಲುಗಳಲಡುಮದ್ದಡಸಿದರು 
ಸೂಕರನ ತುಪ್ಪವ ತೊಡೆದರು (ಕುವ್ಕಾ 
[ಅಡು * ಮದ್ದು (< ಚಡಗ? 


ಭೀ. ೫-೪೨). 


ಅಡುಮನೆ (ನಾ). ಅಡಿಗೆಯ ಮನೆ; ಪಾಕಶಾಲೆ. [ಆಡ್ಕು* ಮನೆ] 
: ಅಡುಮೆ "ಅಡಿಮೆ' ನೋ. 
' ಅಡುರ್ಕೆ (ನಾ). ವ್ಯಾಪಿಸುವುದು; ಹೆಬ್ಬುವುದು: ಅನೆ ಭಾಜನ 


ವೆನಿಸಿರ್ದೆನಂತಕನಡುರ್ಕೆಗೆ ಪೋ ಜಾತಂ ದುರ್ಮನದೊಳೆ ದಕ್ಷಿ 
'ಣಾಶೆ ನಿಡುಸುಯ್ದವೊಲಾದುದು ದಕ್ಷಿಣಾನಿಲಂ (ಚಂದ್ರಪು. ೭-೩೯). 
[ಆಡುಜಕ್‌ + ಇಳೆ] 


: ಅಡುವಲ (ನಾ). ಹುಲ್ಲುಗಾವಲು; ಗೋಮಾಳ (?) : ಅಗ್ರಹಾರದ 


ಕೊಟ್ಟ ಆ ಅಡುವಲದ ಭೂಮಿಯ ಚತುಸ್ಸೀಮೆಯ ವಳಿಯಕ (ಮೈಆರಿ. 
೧೯೩೧, ೫೮-೫೯ ; 1413). [ಅಡ್ಕು * ವಲ್ಯ (ಆ ಫೊಲ)] 

' ಅಡುವಲ್ಲಿ, ಅಡಿವಳಿ (ನಾ). ವಧುವಿನ ಊಟ ಉಪಚಾರದ 
ಸಲುವಾಗಿ ತೌರುಮನೆಯವರು ಕೊಡುವ ಉಪಹಾರ (?); 


ಅಡುವಲಿಗೊಡು 


“ಬಳುವಳಿ (ಸಮ್ಯಳಾ. ಕೋಶ) ; ಚಿಂತಾರತ್ನಂ ಚೈತನ್ಯಂಬಡೆದಂತಡು | 
ವಲಿಯಂ ದಣಿವಂತಿತ್ತಾ ಕಂತುಸದೃಶಜಯನೃಪನಂ ರವಿಕೀರ್ತಿಯುಮಂ | 
ಬೀಳ್ಕೊಟ್ಟಿಂ (ಜಯಕಾ. ೯-೨); ನಾಡೊಡೆಯನು ತನ್ನ ಮಗಳಿಗೆ 
ಆಡುವಲಿಯನು ಕೊಟ್ಟಿ ನಿನ್ನು ಚಿಂತಾಮಣಿ ಪಡೆದಂತೆ ಚೈತನ್ಯವನು 
(ಚಂಪ್ರಸಾಂ. ೧೩-೨೦). ಅಡಿವಳಿ : ಇಂತುಣ್ಬಳಿಯಡಿವಳಿಬಳಿವಲಿಯ | 
ಭೂಕಾಂತ ಮಗಳಿಗಿತ್ತು ಕಳುಹಿ ಅಂತರಿಸ ದೆಯಲ್ಲಿಂ ಪೊಜಮಟ್ಟಳಾ | 
ಕಾಂತೆ ಬಂದಳು ತಾಯ ಬಳಿಗೆ (ರಾಮನಿ. ೮-೬೧). [ಅಡು + ಬಲ 

ಅಡುವಲಿಗೊಡು (ಕ್ರಿ). “ಅಡುವಲಿ”ಯನ್ನು ಸ ; ಮದುನೆಯಂ | 
ಮಾಡಿ ಪಲನಂದದಡುವಲಿಗೊಟ್ಟು ನಿಜಸುತೆಯನಾ ಅಳಿಯನೊಂದಾಗಿ | 
ಕಳುಹಿ (ಸಮ್ಯಕೌ, ೯-೨೪). [ಅಡುವಲಿ * ಕೊಡು] 

ಅಡುವಳೆ, ಅಡಬಳ್ಳ , ಅಡುವಳ್ಳ (ನಾ). ಅಡಿಗೆಯನ್ನು `ಮಾಡು 
ವವನು; ಬಾಣಸಿಗ: ಮಡಿವಳ್ಳಂ ಸೆಜ್ಜೆವಳ್ಳ ನಜ್ಜಂ ಬೆಜ್ಜಂ ಅಡುವಳ 
[ಪಾಠಾಂ. ಆಡಬಳ, ಅಡೆಬಳೆ]ನೆಂದಿಂತಿವರಂ ಕಡಂಗಿ ಬಿಡೆ ಜಡಿಯದಿರ್ಕೆ 
ನಯಮಜಕಿವರಸಂ (ಕಾವ್ಯಾವ. ೩೨೬) ; ನಳಚಕ್ರವರ್ತಿಯನಡುವಳನೆನಿ 
ಸಿಜೆ ಪಾಪಿ ವಿಧಿಯೇ (ಕೈಕವ. ೬೮-೪) ; ನೀಂ ದರ್ವೀಕರನಪ್ಪೊಡೀ ಕಳ |15 
ನೊಳೇನಡುಕಳದೊಳಡುವಳನಕ್ಕುಂ (ರಾಮಾಶ್ವ.೧೪೪-೨೯). ಅಡಬಳ್ಳೆ: 
*ಆಡಬಳಂ ೬ ಬಾಣಸಿಗಂ * (ಶಮದ. ಪರಿ. ೨) ; ಶೂಲಧರ ನಿಮ್ಮಡಬಳಂ 
ಸಿರಿಯಾಳ ಬಾಣಸಗಿತ್ತಿ ಚಂಗಳೆ (ಬಸಪು. ೯-೪೦) ; ಕಡುಸುಗಿದು ಘೋರ 
ರಾಕ್ಷಸನಾರ್ಭಟಕ್ಕೆಮರರಡಬಳಂ ತೋರೆ ಗರ್ಭಿಣಿಯಾದ ತನ್ಮುನಿಯ 
ಮಡದಿಯಂ ಕಂಡೆತ್ತಿಕೊಂಡೊಯ್ದಂ (ಶೇಷರಾ. ೮-೯). ಅಡುವಳ್ಳೆ : 
ವಳ್ಳಕ್ಕೆ - ಅಡಪವಳ್ಳಂ . . . ಸೆಜ್ಜೆವಳ್ಳಂ ಆಡುವಳ್ಳ೦ (ಶಮದ. ೧೯೮, 
ಪ್ರಯೋ). [ಆಡ್ಕು * -ವಳ. / ತೆಲು. ಅಡಬಾಲ ಎ ಅಡಿಗೆಯವನು] 

ಅಡುನಳ್ಳೆ "ಅಡುವಳ ನೋ. 

ಅಡುವು,, ಅಡು (ನಾ). ಹುಲ್ಲುಗಾವಲು; ದನಗಳು ಮೇಯುವ! 
ಬಯಲು; ಗೋಮಾಳ (7): ನನ್ನಿಗುನ್ನರ್ಗೆ ದಾನಂಗೊಟ್ಟದು 
ಕೆಸುಗೊಳದ ಮಾಜನಂ ಒನ್ನಡುವು ಮರ್ದೂರೊಳ್‌' (ಎಕ. 1೪, ಹೆಗ್ಗಡ. 
೪-೩೭; 750); ಆಯ್ಲೊಳ ಕಟನಿ ಪದಿಕೊಳಂ ಆಡುವು ಕೊತಣ್ಣ (ಎಕ. 
1X, ಹೊಸಳೋ. ೧೧೦-೭ | 900) ; ಬೊಂಮ್ಮನಹಳ್ಳಿ ಸ್ಥಳದ ಯಲ್ಲಿ 
ಸರಹದ್ದಿನ ಕಂಮ್ಮರವಳ್ಳಿಯ ವಳಗೆರೆ ತೋಟ ಬೆದ್ದಲು ಆಡುವು ಸಹಾ 
ಕಂಗು (ಎಕ. 11], ಮೈಸೂರು. ೭-೨೨ 1685) ; ಆಲಗೂಡ ಕಾರೆಮಾಳದ 
ಅಡುವಿಗೆ ಮು (ಎಕ. 111, ತಿರುಮ. ೬೩-೨೬೮ ; 1748). ಅಡು : ಹಿಂ 
ಊರು ಕೆರೆಕಟ್ಟೆ ಕಾಲ್ವೆ ಹೊಳೆ ಬೆಟ್ಟಿ ಆಡು ಹುಲು ಹೊರೆ ಒಕಲ ಸುಂಕ 
ಸುವರ್ಣಾದಾಯ ... ತೇಜಸ್ವಾಮ್ಯಂಗಳು ಏನುಂಟಾದವೂ (ಎಕ. 2೪, 
ಕಿರುಮ. ೪೨-೧೭; 1523). [?] 

ಅಡುವ್ರು (ನಾ). ಒತ್ತಾಗಿರುವಿಕೆ; ದಟ್ಟವಾಗಿರುವಿಕೆ : ಬೀಜಗಳನ್ನು 
ಚಲ್ಲುವ ವೇಳೆಯಲ್ಲಾದರೂ ಸಸಿಗಳು ಬಹಳ ಅಡುವಾಗಿದ್ದರೆ ಕಿತ್ತಿ ಆಂಗ 
ಲಾದಲ್ಲಿ ಹಚ್ಚಬೇಕು (ಕೃಷಿಪ್ರ. ೫೫). 

[+ ? ತಮಿ. ಅಡುಪ್ಪು ಇ ಸೇರಿರುವುದು ; ಕೂಡಿಕೊಂಡಿರುವುದು] 

ಅಡುವುಟ್ಲೂ (ನಾ). ಹದವಾಗಿ ಬೇಯಿಸಿದ ಹುಗ್ಗಿ: ಡೆಸೆವಲಿಗುಡ 
ಲೆಂದಂತಕನಡುವುಟಳ್ಳ ಯನಟ್ಟಿಂತಿರೆ ಕಡಿಖಂಡಮಾಯ್ತು ರಣಮಂಡಲ 
ದೊಳ್‌' (ಪಂರಾಮಾ. ೧೩-೯೬). [ಆಡ್ಕು + ಪುಟ) 

ಅಡುಸು (ನಾ). ಜೇಡಿ; ಕೆಸರು (ಕಿ). [«-? ತೆಲು. ಆಡುಸು - ಕೆಸರು] 

ಅಡುಸೋಗೆ "ಆಡುಸೋಗೆ? ನೋ. 

ಅಡುಉ್‌್‌ (ಕ್ರಿ). ಮೇಲೆಬೀಳು; ಕವಿ; . ಆಕ್ರಮಿಸು: ಅಸುರರ 
ಮೆಯ್ಯೊಳಾದ ವಿರಹಾಗ್ನಿಯನಾಶಿಸುತಿಂತೆ ತನ್ನ ಕೂರಸಿಯೊಳಡುರ್ತು 
ಕೊಂದಸಿಯಳಿ[ರ್ಕ]ಸಿಯೊಳ್‌' (ಪಂಪಭಾ, ೧-೬) ; ಕಡೆಗಾಲದ ಜವ 


10 


25 


130 


95 


45 


೧೪೮ 


ಅಡೆ, 


ನೆಬ್ಹಿರಮೊಡರಿಸೆ ಲಕ್ಷ್ಮಣನಡುರ್ತು ಕಾದುತ್ತಿರ್ದಂ (ಸಂರಾಮಾ. ೯-೭೦); 
ರಸಾತಳಕ್ಕ ಸುರನಡುರ್ತ್ಸು ನೂಂಕಿದ ಪರಾಭವಂ (ಎಇ. X111, ೪೩-೨೮ ; 
1112) ; ಯೆತ್ತದ ಮುನ್ನ ವೆತ್ತಿನಡೆಗೊಳ್ಳದ ಮುನ್ನವಡುರ್ತು ಕೋಪದಿಂ 
ಮುತ್ತದ ಮುನ್ನ ಂ (ಮೈಆರಿ. ೧೯೩೦ ; ೧-೨೨ ; 1173-1220) ; ಹರಿ[ಯ] 
೫ ರನಡುತ್ತಾ ಟನ್ನು ಬೆಂನೆಟ್ಟ ಗೋಳ್ಕುರಿಗೊಂಡರ್ತ್ಕೃಮುಮಂ ಗಜೋ 
ತ್ಯರೆಮುಮಂ ತಾಂ ಕೊಳ್ವುದಂ ಕೇಳ್ದು (ತಾ XV, ೧೩೪-೮; 
1178) ; ಹೃದಯದೊಳೆನ್ನ ವರ್‌" ಪೆಜವರ್‌ ಧನಿಕರ್‌ ಬಡವರ್‌ ಸಮಂತು 
ಬೇಡದವರಡುರ್ತು ಬೇಡಿದವರೆನ್ನದೆ (ಚಂದ್ರಪು. ೬-೮೧) ; ಸುಂಡಿಲಿನೆತ್ತಿ 
ಸುತ್ತ ನಾಲ್ಗೆಲದೊಳಡುರ್ತು ಪಾಯ್ಡು ಪರಿದಾಡುವ (ಧರ್ಮನಾ. 
೩-೧೧೪) ; ಕಡಿಕಡಿಯೆನುತುಂ ಬೊಬ್ಬಿಟ್ಟಡುರ್ತಿರ್ವಲಮುಜಕ ಪಣಂಚಿ 
ಸೆಣಸಿತ್ಲಾಗಳ್‌ (ವೀರವಿ. ೫-೩೧) ; ಕರವಾಳಂ ಜಡಿಯುತೆ ತನ್ನೆರಡುಂ 
ಕಾಲ್ಗಳನಡುರ್ತು ತುಂಡಿಸಿ (ವೃಷವಿ. ೨೭-೩೬). ಅಡುತ್ತು, ಅಡುರ್ತು 
(ಭೂತನ್ಯೂ). [ಜೇ.) 

ಅಡೆ, (ಕ್ರಿ). ಬೆರಳಿನಿಂದ ಹೊಡೆ; ಪ್ರಹಾರಮಾಡು : *ಅಜೆ-ಆಂಗುಲಿ 
ಪ್ರಹರಣೇ, ಪಂಚಕಾರುಕಕರ್ಮದಾರೌ ಚ” (ಶಮಧಾ); ತಲೆಯಂ ತೂಂ 
ತಾಗಡೆಯಡೆ ಕೊಯರ್‌ ಕೊಯ್‌ ಮಗುಟ್‌ ಮಗುಟ್‌' ಸೀಳೆರ್ದೆಯಂ 
(ಧರ್ಮಾಮೃ. ೬-೧೯೨) ; ಆಡೆನಂ ಗೋಣ್ಮುರಿಗೊಂಡು ಬೋಟದಲೆಯಂ 
ಮುಂಗೆಯ್ಗಳಿಂ ಮೂರಿಗೊಂಡಿಡುವಂ (ಅರ್ಧನೇ. ಒಡೆದ 
ಮೂಗುಮಂ ಅಡೆದ ನೆತ್ತಿಯಂ ಬುಗುಟುಮಂಡೆಯುಮಂ ಯಶೋಜಿೆಗೆ 
ತೋಣಕಿ ದೂಜಕೆ (ಅರ್ಧನೇ. ೭-೮೫ ವ). 

(ದೇ. ॥ ತಮಿ. ಅಡಿ - ಹೊಡೆ; ಮಲ, ಅಡಿ, ಅಡಿಕ್ಕ ; 

ಅಡಿ ಇ ಸಿಡಿಲು ಹೊಡೆತ ; ತೆಲು. ಆಡುಚು ; ಪರ್ಜಿ. ಅಟ್ಟ್‌] 

ಅಡ್ಕೆ (ಕ್ರಿ). ೧. ಗಿಡಿದು ತುಂಬು ; ಭರ್ತಿಮಾಡು : “ಕಿಕ್ಕೀಟಿದಂದದಿಂ 

|. ಪೂರಣಂಗೈನಲ್ಲಿ . . . ಅಡೆ ಶಬ್ದವು” (ಶಬ್ದಮಂ. ೯೨). ೨. ಮುಚ್ಚಿ 

|  ಹೋಗಿರು; ಕಟ್ಟಿಕೊಂಡಿರು: ಬಚ್ಚಲು ಅಡೆದುಕೊಂಡಿದೆ (ರೂಢಿ). 

"ಅಡೆಯೊತ್ತು? ಪರಾ. [ಜೀ. ॥ ತಮಿ. ಅಡೈ - ದಾರಿಕಟ್ಟಳೊ] 

| ಅಡ್ಕೆ (ಕ್ರಿ). ೧. ಪಡೆ; ಹೊಂದು: ಅಕೆಯೊಣಗಿದಿಂಧನದಿ ಇಂತೆ ಹೊಗೆ 

| ವುದು ಬೆಂಕಿ ತನ್ನ ನಿಜ ತಾನಡೆವ ಮುನ್ನ (ಅಹಲ್ಯೆ. ೩೮). ೨. ಕೈಗೆ 

| ಬರು; ಒದಗು: ಚೀಡಜಿ ಬೇಕಾದುದಜೆಯೆ, ಬೇಡದುದಂ ಬೇಡಿ 
ಪಡೆಯೆ ಏಕೆ ವ ೈಥಾ ಶ್ರಮಂ (ಗಿಳಿವಿಂ. ಆ೬-೮೨) 

(— ತಮಿ. ಅಡ್ಕ - ಪಡೆ, ಹೊಂದು) 
ಅಡೆ (ನಾ). ೧. ಮುಚ್ಚಿಟ್ಟಿದ್ದು ; ಮಾಗಿಸುವುದಕ್ಕಾಗಿ ಹುಲ್ಲು 


೭-೮೪); 


ಕೊಡ. 


ಮುಂತಾದವುಗಳಲ್ಲಿ ಮುಚ್ಚಿಟ್ಟ ಮಾವಿನಕಾಯಿ, ಬಾಳೆಯಕಾಯಿ 
ಇತ್ಯಾದಿ: “ಪ್ರಚ್ಛನ್ನ ನಮ್ಮ ಗಗಳಡೆ ಶಬ್ದವು? (ಶಬ್ದಮಂ. ೯೨); 


ಆಡೆಯ ಮಾವಿನಹಣ್ಣ ಕಡಿದ ಕಬ್ಬಿನ ಗಣಿಕೆ ಪಡೆದ ಒಡವೆಯನು ಮಡದಿ 
ಯನು ಪರರಲ್ಲಿ ಬಿಡುವವನೆ ಹೆಡ್ಡ (ಸರ್ವಜ್ಞ. ೧೫೩೫). "ಅಡೆಹಾಕು' 
ಪರಾ, (ಜೇ, ॥ ತಮಿ. ಆಡೈ] 

ದ (ನಾ). ೧. ಊರೆ; ಆಶ್ರಯ ; ಆಧಾರ: “ಪ್ರಚ್ಛನ್ನ ನೆಮ್ಮುಗೆ 
ಗಳಡೆ ಶಬ್ದವು (ಶಬ್ದಮಂ. ೯೨) ; ಶ್ರೀಗಂಧದ ಮರನ ಹಡಿದು ಬೇಪಿಂಗೆ 
` ಅಡೆಯನಿಕ್ಳು ವರೆ? (ಬಸವ. ೫೯೫). ೨. ಬಡಗಿ, ಕಮ್ಮಾರ, ಮುಂತಾ 
ದವರು ಸಿದ್ದಪಡಿಸುವ ವಸ್ತುಗಳನ್ನು ಬಡಿಯಲು ಆಧಾರವಾಗಿ 
ಉಪಯೋಗಿಸುವ ಮರದ ದಿಮ್ಮಿ; ಅಡಿಗೊರಡು ; ಅಡಿಗಲ್ಲು: 
“ ಅಡೆ-ಅಂಗುಲಿಪ್ರಹರಣೇ, ಪಂಚಕಾರುಕ ಕರ್ಮದಾರೌ ಚ? (ಶಮಧಾ); 
ಶ್ರಿವಿಧದ ಹುಜಸಿಯಲ್ಲಿ ಅಡೆಯನಿಕ್ಕಿ ಆಡೆಗೊಡ್ಡಿ ದಂತೆ ಬಿದ್ದಿರುತ್ತ ಮತ್ತ 
ಆಕೆಯ ಮಾತ ನುಡಿದಡೆ ಅದು ಬಲುಕಟಿಯೆಂಬರು (ಬಾಜೊಮ್ಮ. ೧೮); 
ಚತುರ್ದಶ ಸೋಡಶವೆಂಬ ಗಳಿಗೆಯಂ ಮಾಡಿದನು ಸಮಾಧಾನನೆಂಬ 


ಅಡೆ 


ಅಡೆಯ ಮೇಲಿರಿಸಿ ಸಮಗುಣನೆಂಬ ಕೊಡತಿಯಲ್ಲಿ ಘಟ್ಟಿ ಸಿದನು (ಬಸಹೆ. 
೩೪೩) ; ಮಾಯೆಗಲುಗದ ಧೈರ್ಯವೆಂಬಡೆಯ' ಮೇಲಿರಿಸಿ ನಿತ್ಯವೆಂ | 
ದೆಂಬ ಚಮ್ಮಟಕೆಯಿಂ ಪೊಡೆವುತಂ (ಇಜಕಿರ. ೪೨-೩) ; ಅದು ಕಮ್ಮ ಜರ | 
ಡೆಯೆಂ aids ಪೆರ್ಬಾಯುಂ (ಲೀಲಾವ. ೬-೧೭). 4. ಅಡವು; 
ಒತ್ತೆ : ಚಿಂತಾಮಣಿಯನಡೆಗಿತ್ತು ಗಾಜಿನ ಮಣಿಗೊಂಡೆ ಮರುಳ್ಳಿ ಮುನಿ 
ವರಂ ದೊರೆಯಾದಂ (ಶಾಂತೀಶ್ವ. ೭-೯೦). 

ಅಡೆಗಿಕ್ಕು- ಅಡಿಗೊರಡಿನ ಮೇಲಿಡು : ಪೆರ್ಗುಡುಗೋಲುಗಳಿಂದ 
ಲಡೆಗಿಕ್ಕಿ ಖಂಡಿಸುವರು ಕಬ್ಬು ಗಳನು (ಮೋಹತ.೨-೪೯). ಅಡೆಯ ಪ್ರ 
ಅಡಿಗಲ್ಲನ್ನು ಇಟ್ಟು ್ಬಿಕೊಂಡಿರುವುದಕ್ಕಾಗಿ ಕೊಡಬೇಕಾದ ಸುಂಕ: 
ಬಡಗಿ ಫನ್‌ . ಉಪವೋಜುಗಳು ತೆಜುವ ಅಡೆಯ ಹಣ ve 
ಪ್ರಹಾರ (ಸೌಇಇ. 1x-ii, ೫೫೪-೪೬ ; 1535). 

[ದೇ. ॥ ತಮಿ. ಅಡೈ ; ತುಳು. ಅಟ್ಟಿ] 

ಅಡ್ಕೆ (ನಾ). ೧. ಸಗಣಿ; ಬೆರಣಿ: “ಅಡೆಯೆಂದು ಗೋಮಯಂ”(ಕಶಸಾ. 

“ ಅಡೆಯೆನೆ ಗೋಮಯನಕ್ಕುಂ? (ಕವಿಕಂ. ೮೮) ; ಒಂದು 
ಹರಿಣನೆಯ್ತಂದೆಜೆಯ ಸಗಣಿಯೊಳಗೆಡಹ.. , ಬಿದ್ದುದಾ ಸಿದ್ಧರಾಮಂ 15 
ಕರುಣದಿಂ . . . ನೆಗಪೆ ನೆಗಪಿಸಿಕೊಂಬ ds ಕೈ ಯಾಗೆ ತನು ಪುಣ್ಯ 
ತನುವಾಗೆ ಶಿರ ಶಿರವಾಗಲಡೆ[ಪಾಠಾಂ. ಅಡೆ] ಯನೊಡೆದು ಭತ ಸಭ 
ಸುವ ಗಂಧರ್ವನಂ ಕೆಂಡು (ಸಿದ್ದರಾ. ೪-೪೨, ೪೩) ; ಅಡೆಯಂ ಕೋದೆ | 
ತ್ತುತುಂ ಮಾರ್ದನಿಗೆ ಮಸಗುತುಂ ದರ್ಪದಿಂ ಛಾಯೆಯೊಳ್‌ ಕೋಡಿ | 
ಡುತುಂ (ಅರ್ಧನೇ. ೮-೧೮). "ಅಡೆಕುಣಿ', "ಅಡೆತಿಪ್ಸೆ ' ಫರಾ. [30 

(ದೇ. ?] 

ಅಡೆ, (ನಾ). ೧. (ಹುಣಿಸೆಹಣ್ಣು, ಖರ್ಜೂರ, ಸಕ್ಕರೆ, ಕೂದಲು | 
ಮೊದಲಾದವು ಕೊಟ್ಟಿಯಹಾಗೆ ಗೌಕಬ್ಬ ಕೊಂಡಿರುವ ಶಂಟಂಟಾದ) | 
ಮುದ್ದೆ; ಬಿಲ್ಲೆ; ಹಲ್ಲೆ; ಹೆಪ್ಪು 3 ದೊಡ್ಡಿತಂ ಕೆಲಕಿರಿಸಿಯಡೆ | 
ನಿಡುಗಡ್ಡ ಧೂಳಪ್ಪಂತೆ ಧರಣಿಯೊಳಡ್ಡಬೀಳುತೆ ಫೀಡರ್‌ (ಶೆಂಕದಾ. 
೮-೪). ೨. ಬೆಲ್ಲದ ಹೂರಣವನ್ನು ಒಳೆಕೊಂಡ ಅಕ್ಕಿಯ ದೋಸೆ. 
"ಅಡೆಹಬ್ಬ' ಪರಾ. ೩. ಗುಂಪು; ರಾಶಿ; ಸಮ್ಮರ್ದ: ಅಡೆಯುಡುಗ | 
ಮುಟಿ ಹ ದಾನನೇಶ್ವರನ ನಂಗಡ ಮಹಾಪದ್ಮಂ (ಚಿಬಪು. ೩೮-೩೦). 

(ದೇ. ॥ ತಮಿ. ಅಡ್ಕ ಎ ತೆಳ್ಳನೆಯ ರೊಟ್ಟಿ ; ಮಲ. ಆಡ - ಒಂದು 
ಬಗೆಯ ರೊಟ್ಟ ; ತುಳು. ಅಡ್ಡ - ರೊಟ್ಟಿ] 

ಅಡೆ (ನಾ). ೧. ಬಟ್ಟಿ (ಕರಾ). "ನೀರಡೆ' ಪರಾ. ೨. ಬಟ್ಟೆ (ಅಥವಾ | 
ಕಂಬಳಿ)ಯ ತುದಿಗಳಲ್ಲಿ ನೇಯದೆ ಬಿಟ್ಟಿರುವ ಬಿಡಿ ನೂಲೆಳೆಗಳು ; | 
ಕರೆ (ಕ). "ಅಡೆಕಟ್ಟು' ಪರಾ. ೩. ಅಂಚು; ತುದಿ; wy 

| 
| 


i 
| 
| 


೬-೧೩೧); 


1 
I 
1 
| 


30 


ಸಮಾಪ: ಆ ಬೇಲಿಯ ಅಡೆಯಲ್ಲೇ ಸ್ವಲ್ಪ ದೂರ ಹೋದರೆ ದಾರಿ ಸಿಕ್ಕು 
ತ್ತದೆ (ರೂಢಿ). [2.1 ತಮಿ. ಅಡ್ಕ - ಬಟ್ಟಿ] 
ಅಡೆಕಟ್ಟು (ಕ್ರಿ). ಬಟ್ಟಿಯ ಕರೆಯ ಬಿಡಿನೂಲುಗಳನ್ನು ಬಣ್ಣದ 
ಅಥವಾ ಸಾಧಾರಣ ದಾರದಿಂದ ಹೆಣೆದು ಕಟ್ಟು; ಕರೆಕಟ್ಟು (8). 
[ಅಡ್ವೆ * ಕಟ್ಟು) 
ಅಡೆಕೆಲು "ಅಡೆಗಲ್‌? ನೋ. 
ಅಡೆಕಲುನಣ (ನಾ). ಅಕ್ಕಸಾಲೆ ಕಮ್ಮಾರರು ಉಪಯೋಗಿಸುವ 
ಅಡಿಗಲ್ಲಿನ ಮೇಲೆ ಹಾಕುವ ಸುಂಕ: ಬೀರವಣ ಕೊಡತಿನಣ ಕತ್ತರಿ 
ವಣ ಅಡೆಕಲುವಣ ಹಡವಳೆಯ ಹದಿಯರಾಯ ಕುಂಬಜಬಿಟ್ಟಿ ಕೆಂಮರ ; 
ಎಟ್ಟ (ಮೈಆರಿ. ೧೯೩೨, ೧೬-೩೧; 1069). "ಅಡೆದೆ೫ ಪರಾ. 
[ಆಡೆಕಲು * ಪಣ್ಯ] 
ಆಡೆಕುಣಿ (ನಾ). ಸಗಣಿಯನ್ನು ತುಂಬುವ ಗುಣಿ; ತಿಪ್ಪೆ. 
[ಅಡೈ * ಕುಣಿ (ಆ ಕುಟಸ್ಕಿ)] 


95 


40 


೧೪೯ 


ಶ್ರ 


45 


ಅಡೆಜೆಟಕೆ 


| ಅಡೆಗಟ್ಟು (ಕ್ರಿ). (ತಲೆಗೂದಲಂತೆ) ಜಡೆಗಟ್ಟು ; ಮುದ್ದೆಯಾಗು ; 

ಹೆಪ್ಪು ಗಟ್ಟು (ದಕ. 8). [ಅಡೆ * ಕಟ್ಟು 

ಅಡೆಗಲ್‌, ಅಡಿಗಲ್ಕ್‌ , ಅಡಿಗಲ್ಲು ಅಜಿಕಲು (ನಾ). (ಕಮ್ಮಾರ, 
ಅಕೃಸಾಲೆ ಮೊದಲಾದವರು) ಲೋಹದ ವಸ್ತು ಬ್ರಾಗಳನ್ನು ಇಟ್ಟು 
ಬಡಿಯಲು ಆಸರೆಯಾಗಿ ಉಪಯೋಗಿಸುವ ಕಬ್ಬಿಣದ. ಗಟ್ಟ 
ಭರದಿನುದಯಗಿರಿಯೆಂಬಡೆಗಲ್ಲೊಳಗಿರಿಸಿ ಫೊಳೆನ ಪೊಸಲೋಹದುರುಳಿ 
ಯಂ ಪಿರಿದುಂ ಪೋಲ್ತುದು ಮುಂದೆಸೆಯೊಳ್‌ ಮೂಡುವ ಹಿಮಕರ 
ಬಿಂಬಂ (ಜಯಕಾ. ೧೪-೪). ಅಡಿಗಲ್ಕ್‌ : ಹದನೇಆಿ ಕಾಯ್ದುರಿವಾ 
ಲೋಹದ ಬಟ್ಟಂ ನಿಜಸಿಸಿ ಹೇಮಣಿಗನಡಿಗಲ್ಲಾಗ್ರದೊಳಿಕ್ಕುಳಿಂದೆ ಪಿಡಿ 
ದೊಡ್ಡಿದನೆನೆ ರವಿಯೆಸೆದನಸ್ತಗಿರಿ ಮಸ್ತಕದೊಳ್‌ (ಧರ್ಮಪ. ೭-೪೩); 
ಮತ್ತುಮಿರ್ಕುಟಕಿಯ ತಂಡಸದ ಕರ್ತರಿಯ ಸುತ್ತಿಗೆಯೆ ಕೈವಾರದ ಕಂಬ 
ಚ್ಚಿನ ಕೊಟನೆಯಡ£ಡಿ] ಗಲ್ಲ ಆರನ (ರಾಮಾಶ್ವ. ೧೦೩-೨೦).ಅಡಿಗಲ್ಲು 
ಕಮ್ಮಾರನು ಕಬ್ಬಿಣದ ತುಂಡನ್ನು ಕೆಂಪಗೆ ಕಾಸಿ ಅಡಿಗಲ್ಲಿನ ಮೇಲಿಟ್ಟು 
ಸುತ್ತಿಗೆಯಿಂದ ಬಡಿದು ಬೇಕಾದ ಆಕಾರಕ್ಕೆ ತರುತ್ತಾನೆ (ರೂಢಿ). ಅಡೆ 
ಕಲು: "ಅಡೆಕಲುವಣ' ಪರಾ. [ಅಡ್ಯೆ* ಕಲ್‌] 

ಅಡೆಗಳು (ನಾ). ಜಡೆಗಟ್ಟ ಕೊಂಡು ಕಲ್ಲಿನಂತೆ ಗಟ್ಟಿಯಾಗಿರುವುದು: 
ಅವಳ ಕೂದಲು ಆಡೆಗಲ್ಲಾಗಿದೆ (ಕಿ). 

(ಅಡೆ, * ಕಲ್ಲು (ಆ ಕಲ್ಮ್‌)) 

ಅಡೆಗೆಡಹು (ಕ್ರಿ). ಅಡ್ಡವಾಗಿ ಬೀಳಿಸು: ಹೊಡೆದುರುಳಿಸು (?) : 
ದುರುಳರಿಂದಡೆಗೆಡಹೆ ಭಷಕನು ಧರಣಿಯೊಳು ಬಸವಳಿದು ತನು ಜರ್ಜರಿತ 
ವಾಗಿಯೆ ... ಹರಣವನು ಬಿಡುತಿರಲು (ಜೀವಂಚ. ೧೦-೫). 

[ಅಡ್ಕ (ಆ ಅಡ್ಡ) * ಕೆಡಹು (ಆ ಕೆಡಪು)) 

! ಅಡೆಗೆಡೆ (ಕ್ರಿ). ಅಡ್ಡ ವಾಗಿ ಬೀಳು, --ಬಿದ್ದುಹೋಗು : ಕಾಡಾನೆ 
ಗಳೊತ್ತಿ ಕಟ ಡೆಗೆಡೆಡ ಮರಂಗಳಿಂ ಕೊಂಕುವೆತ್ತ ಬಟ್ಟಿ ಗಳೊಳಂ 
(ಕಾದಂಉ. ೨೬೬) ; ಉಭಯಬಲದಲಿ ಲೂನನಿವಹದ ಹಯವನಡೆಗೆಡೆ 
ವಾಸನೆಗಳ ಹೊಡಲಕಿದ್ದು (ಕುವ್ಯಾಭೀ. ೬-೩) ; ದಿವ್ಯಾಸ್ತ್ರದಿಂದೆಸೆಯೆ ಗಜ 
ಮಸ್ತಕಂ ಕೂಡೆ ಪಃಸಿದುದು ಮುಂಡಮಿಳೆಯೊಳಡೆಗೆಡೆದುದು (ಚಿಬಪು. 

ಆಡೆಗೆಡೆದೆ ರುಂಡದಿಂ ಮುಂಡದಿಂ (ಚಿಬಪು. ೪೩-೪೪); 
(ಚೆಬಪು. ೩೨-೧೭, ೪೦-೧೮, ೪೪-೪೦ ನೋ). 

[ಅಡೈ (ಆ ಅಡ್ಡ) * ಕೆಡೆ] 

ಅಡೆತಡೆ (ನಾ). ಅಡ್ಡಿ ; ಪ್ರತಿಬಂಧ: “... ಜನಗಳ ಬಾಯಿಗೆ ಅಡೆ 
ತಡೆಯೂ ಇಲ್ಲದೆ ಇರುವಾಗ ವಿಷಯ ಯಾವ ಪರಿಣಾಮವನ್ನು ಹೊಂದ 
ಬಹುದು ಊಹಿಸು? (ಮರಳಿ. ೮೭) ; ಶ್ರಮಶಕ್ತಿಯನ್ನು ಇಷ್ಟವಿದ್ದ ಬೆಲೆಗೆ 
ಕೆಲಸದಲ್ಲಿ ತೊಡಗಿಸಲು ಯಾವ ಅಡೆತಡೆಯೂ ಇರಕೂಡದು (ಮಾವಾದ. 
೧೨೪) ; ಪ್ರಾಸಗಳ ತ್ರಾಸ, ಭಾವನೆಗಳ ಬಂಧನ, ವಿಚಾರಗಳ ವೈಶಿಷ್ಟ್ಯ 
ಇವು EEN RS ವಿಘ್ನವಿಡ್ಡೂರಗಳೂ ಅಲ್ಲಿ ನಡೆಯುವಾಗ 
ತಡೆಯುವುದಿಲ್ಲ (ರೂಪಸಂ. ೪೩). [ಅಡ್ಕ ತಡೈ] 

ಅಡೆತಿಪ್ಪೆ (ನಾ). ಸಗಣಿಯ ತಿಪ್ಪೆ; ಗೊಬ್ಬರದ ರಾಶಿ: ಅಡೆತಿಪ್ಪೆಯ 
ತೆಜನಂತೆ ವಿಚಾರಿಸಿ£ಸೆ] ಷಡುರಸಬಲದಿಂದಿಹ (ಕಲ್ಯಾಣೇ. ೫೩). 

[ಅಡ್ಕೆ + ತಿಪ್ಪೆ] 

ಅಡೆತೆಗೆ (ಕ್ರಿ). ಹಣ್ಣನ್ನು ಅಡಿಹಾಕಿ ಅದು ಮಾಗಿದ ಮೇಲೆ 

| ಹೊರಕ್ಕೆ ತೆಗೆ (4). [ಅಡ್ಕ * ತೆಗೆ] 

| ಅಜೆದೇಂ8 "ಜಾ ಅಕ್ಕಸಾಲ್ಕೆ ಕಮ್ಮಾರ, ಬಡಗಿ ಮುಂತಾದವರು 

| ಕೊಡುವ ಸುಂಕ; ಪಟ್ಟೆ ಸುಂಕ: ನುಗ್ಗಮನೆ ಬೆಲ್ಲಸುಂಕ ಅಡೆದೆಣಸೆ 

ಮಾದಾಣಿಕೆ ವೋಜನ (ಎಕ. ೫1೪. ಗುಂಡ್ಲು ಪೇ. ೧೨೯-೯೯; 1521). 

"ಅಡೆಕಲುವಣ'? ಪರಾ. [ಅಡ್ಯೆ * ತೆಲಿ] 


| 
] 
I 
1 
| 
| 


೨೮-೩೩) ; 


| 
| 
| 
1 
| 
| 


ಅಡೆಪ ೧೫ರ ಅಡೆಹಾಕು 
ಅಡೆಪ, ಅಡಪ, ಹಡಪ (ನಾ). ೧. ಅಡಕೆಲೆಯ ಚೀಲ: ಸಟ್ಟಂಗಟ್ಟ | | ಅಡೆಮನೆ (ನಾ). ಸಾಮಾನುಗಳನ್ನಿಡುವ ಮನೆ; ಉಗ್ರಾಣ (ದಕ - 
ಏಆಲ್‌ ಕುದುರೆ ಕೊಡೆ ಅಡೆಪದ [ಪಂಕೆ] ಕುಂಚಂ ತಳಿಗೆ ee) '  ಪ್ರಾಜಿ)ಿ. [ಅಡ್ಕೆ?* ಮನೆ] 
I 


ಲಡ್ಡಣಿಗೆ ಗದ್ದಿಗೆ ರಾಜಚಿನ್ನ ಮಮ್‌ ಕೊಟ್ಟು (ಸೌಇಎ. ೧೯೩೨, ೪೮-೧೪ ; 
960) ; ಅಡೆಪದ ಆದಯ್ಕೆಂ ಮಾಡಿಸಿದ (ಎಕ. 1%, ನಾಗಮಂ. ೫೧-೨೬ ; 


972). ಅಡಪ : ೧. ಚಾಮರದಡಪದ ಡವಳೆಯ ಕನ್ನಡಿಯ ಪರಿಚಾರಿಕೆ ತ 


ಯರುಂ (ಆದಿಪು. ೩-೨೩ ವ); ಅಡಪದ ದಾಸಿರಾಜನೆಸೆವಂ (ಬೊಂಕಶಾ. 
೧೯೩೩, ಹಾವೇರಿ. ೫೫-೪೭ ; 1104) ; ಕೊಡೆಯಿಲ್ಲದಡಪಮಿಲ್ಲದೆ ಮಡದಿ | 
ಯರೊಡವಪ್ಪರಿಲ್ಲದಾಳಿಲ್ಲದೆ ನೀನ್‌ ನಡೆದೊರ್ವನೆ ಬಂದೆ (ಬಂಹರಿ. | 
ಅಡಪ ಡವಕೆ ಕೈಪಿಡಿ ಕೌಳುಡೆ. 


೧೪-೨) ; . ಕರಗಂಬೊತ್ತು ಮಡದಿ | 


ಯರ್ಗಂ (ಜಯಕಾ. Ka ೨. ಕೈಚೀಲ; ಸಂಚಿ: ಏಕಾಂತದೊಳೀ |10 


ಲೇಖಮನಾ ಕನ್ನೆಗೆ ಪೋಗಿ ಕುಡುವುದೆಂದಟ್ಟದನೆಂದಾಕೆ ನುಡಿವುತ್ತ | 
ಮಂದಪ್ರಾಕಟವದನಡಪದೊಳಗಣಿಂ ತೆಗೆದಾಗಳ” (ಕಾದಂಪೂ. ೭೯೮) ; | 
ಅಡಪದೊಳಿರ್ದಾ ಕಮನ ಕುಸುಮಾನಳೀ ಚಿತ್ರಮನಾಗಳ್‌ ತೋಜಕಿದಂ! 
(ಕುಸುಮಾ. ೧೩-೮). ಹಡಪ: ೧. «ಹಡಪನೆಂದಡಪಂ?.(ಕರ್ಣಾನಿ. ೬೭); | 


ತ ಅಡೆಯಾಳ (ನಾ). ಗುರುತು; ಚಿಹ್ನೆ: ತಂಮ ಸ್ನೇಹ ಇರುವದಕ್ಕೆ 
;  ಆಡೆಯಾಳವಾಗಿ ಸಂವತ್ಸರದಲ್ಲಿ ಕೆಲವು ತೆಗದುಕೊಳ್ಳುವದು (ರಾಜೇಂದ್ರ. 


i; ೧೦೯). 

| 

| [+ ? ತಮಿ, ಅಪೈೈಯಾಳಮ್‌ ; ಮಲ. ಅಡಯಾಳಮ್‌ ; ತೆಲು. 
| ಅಡಿಯಾಲಮು] 

| 


| ಅಡೆಯೊಡ್ಡಿಸು (ಕ್ರಿ). ಅಡಿಗೊರಡಿಗೆ ಒಡ್ಡು ವಂತೆ ಮಾಡು : ವಲ್ಲಭ 

|. ನಸಿಯಧಾರೆಗೆ ಕೊರಳನಡೆಯೊ[ನಾಠಾಂ. ಗೊಡ್ಡಿ, ಗೆಡಹಿ]ಡ್ಡಿಸಿದನಾ 

| ಮುನಿಪ (ತೊರರಾ. ೩-೨-೨೯). [ಆಡ್ಯೆ *-ಒಡ್ಡು, * -ಇಸ್ಕು] 

| ಅಡೆಯೊಡ್ಡು (ಕ್ರಿ). ಅಡಿಯ ಕೊರಡಿಗೆ ಚಾಚು; ಪಟ್ಟಡಿಯ 

|. ಮೇಲಿಡು : ಒಡನೆ ಪ್ಲಾಪಕರ್ಮನಡೆಯೊಡ್ಡಿದ ಮಾಟಕ್ಕಿ ಯೊಳಿರ್ದ 

|. ನಳ್ಳೆಯಂ ಕೋಡುಜಕೆ ನಟ್ಟುವೆಯ್ದೆ ಕರುಳೊಕ್ಕುವು (ವರ್ಧಪು. ೩-೧೧). 
[ಅಡೆ * ಒಡ್ಡು) 


ಚಾಮರ ಸೀಗುರಿಯ ದರ್ಪಣದ ಹಡಪದ ಶಂಖದ ಬಿಂಕದ ಬಾಹತ ತ್ತರ 15. ಅಡೆಯೊತ್ತು (ಕ್ರಿ). ಮುಚ್ಚಿಕೊಳ್ಳುವಹಾಗೆ ಅಮುಕು, ಒತ್ತು : 


ನಿಯೋಗಂ (ನಂಬಿರ. ೮-೧೭) ; ಆ ಸೋಮೆಯ ದಣ್ನ್ಮಾಯಕಂ ಹಡಪದ ; 
ಸಾಯಂಣ್ಡನು (ಎಕ. ೫1೪, ಕೃಷ್ಣರಾ. ಆ೪-೪ ; 1303) ; “ನ್ನ ಯ ಬಳಿಯ | 
ಹಡಪದ "ಬಾಲಕನ ಹಿಂದಿಕ್ಕಿ ನಡೆತಂದು (ಕುವ್ಯಾನಿ. hr ಹಡಪ | 
ಕಾಳಂಜಿ ಬಹುನಿಧಾಭರಣವಿತತಿಗಳನಾಂತ ಕನ್ನೆಯರು. « ನೆರೆದಿರ್ದರು | 


!  ತೊಗಿಸಿ ತೊಲೆಯೊಳ್‌ ಬಾಯಂ ಮೂಗುಮನ([ಪಾಜಾಂ. ನೊ]ಡೆಯೊತ್ತಿ 
| ಕೊಂದ ಕಳ್ಳನ ದೇಹಂ ತೂಗಿದೊಡೆ ಕುಂದದು (ಯಶೋಚ. ೪-೨೧). 


| [ಅಡೆ * ಒತ್ತು) 
| ಅಡೆರಾಶಿ "ಅಡಿರಾಶಿ' ನೋ. 


(ಕಾಘಚ. ೭-೮೪). ೨. ತೊಟ್ಟ "ಕುಪ್ಪಸ ಬಟ್ಟಹ ಸುತ್ತು ನೊಸಲೊಳಗಿಟ್ಟ 1201 ಅಡೆವಣ (ನಾ). - ಅಡೆದೆಆಕ : ಬೂದಿಹಾಳ ಸೀಮೆಯೊಳಗೆ ನೀಉ ತೆಜು 


ಗಂಧವು ಮಡಿಲೊಳಗೆ ಕಟ್ಟ ಠಮಡಿದೇಲನ್ನ ಹಡನಗಳುತೆ ಸೆಟ್ಟ ಗಳಿರು. 
ತಿಹರಲ್ಲಿ (ಅಂಜಚ, 1 ನಿನ್ನ ತಮ್ಮನ ಹೆಗಲಲಾತನ ಹಣನ; 
ಹಾಯ್ಕೆ ರಲಿ (ಕುವ್ಯಾಕ. ೫-೨೭). ಷ್ಟಿ. ಸೌರಕನ ಸಲಕರಣೆಯ ಚೀಲ: 
ಕ್ಸ್‌ಂ "ಮಾಡುವುದಕ್ಕೆ ಹಡಪವಿಲ್ಲದೆ ಬಂದರೆ ಹೇಗೆ? (ರೂಢಿ). ! 


ಅಡಪದವ, ಹಡಪದನ - ಎಲೆಯಡಕೆಯ ಸಂಚಿಯನ್ನು ಹಿಡಿದಿ! 25: 


ರುವವನು: ಕುಳ್ಳಿರ್ದರಂದೋಳಿಗಳಿಂ . .. ಪಾಠಕರಡಪದನರ್‌ ನೆತ್ತ 
ಕರ್‌ (ಅನಂಪು. ೨-೨೬) ; ಅರೆಸನನು ಕಂಡಳಲಿದರು ಚಾಮರದ ಛೆತ್ರ ದ! 
ಹಡನದವರಾಸ್ತ್ರರು ವಿಘಾತಿಯಲಂಬಕಿತ್ತರು ಬಹಳ 'ಶೋಕಡಲ' 
(ಕುವ್ಯಾ ಕ. ರತ ಹಡಪದವರಂ ಬಿಜ್ಜ ಣಿಗರನಾ ಕಾಳಾಂಜಿನಿಡಿವರಂ | 
(ಚೆಬಪು. ೫-೪೫). 

[ದೇ. ॥ ತಮಿ. ಅಡೈಪ್ಸೈ ; ಮಲ. ಅಡಸ್ಪರ್ಮ ; ತುಳು. ಅಡಪ, | 
ಹಡಪ ; ತೆಲು. ಅಡಪಮು, ಹಡಪಮು] 

ಅಡೆಪಟ್ಟ (ಕಾ). ಬಂಡಿಯ ಒಂದು ಭಾಗ (ಕ); ಬಂಡಿಯ ಅಡ್ಡ | 

ಪಟ್ಟ್‌ [ಅಡೆ * ಪಟ್ಟ) 


ಅಜೆಸೈೆ; ಸರ (ನಾ). ಒಂದು ಬಗೆಯ ನಾಟ್ಯ (?) : ಕಡಲ ಮೊಮ್ಮ ald 


ಕರು ಶರ್ನಾಣಿಯರೆಲ್ಲ ಆಡೆಪೈಸರಪ(ದ] ನಾಟ್ಯವೆರಸಿ (ದೇವಾ ೦ಪು.: 
೧-೭೬). [ಅಡ * ಪೈಸರ] | 
ಅಡೆಬರು (ಕ್ರ). (ಕಾಮಿ) ಮಾಗುವ ಸ್ಥಿತಿಗೆ ಬರು (ಕ). 
ಅಡೆ * ಬರು (ಆ ಬರ್‌)] | 
ಅಡೆಮಂಚಿಕೆ, ಅಡಿಮ ಂಚಿಕೆ (ನಾ). ಮೃದುಪದಾರ್ಥಗಳನ್ನು 4 
ಕತ್ತರಿಸುವುದಕ್ಕೆ ಆಧಾರವಾಗಿಟ್ಟುಕೊಳ್ಳು ತೆ ಕಾಲ್ಮಣೆ : ಕೈರಂ 
ದಃಸಿಯಲೈ ಮಾಡಿದಡೆಮಂಚಿಕೆ ಜಾ ದಡಮಂಚಗೆ] ಮ 
ಶ್ರ ಶಾನದೊಳ್‌ (ಕಾವ್ಯಾನ. ೫೬). ಅಡಿಮಂಜಚಿಕೆ : ಸಿಸಿರಮನೆ ಪಿಡಿದು 
ಪರಕೆಗೆ ಬಸಂತನಲರ್ನೋದ  ಮಾವಿನಡಿಮಂಚಿಕೆಯೊಳ` ಕುಸುರಿದಲರ | 


ದಡಗಿನಂತೆವೊಲೆಸೆದುವು ತದ್ವನದೊಳುದಿರ್ದ ಮುತ್ತದ ಮುಗುಳಿ ಳ್‌ 46 


(ಯಶೋಟಚ. ೧-೩೭). [ಅಡೆ + ಮಂಚಿಕೆ] 


ವಂತು ಆಡೆವಣವನೂ ನಂನು ತಂದೆಗಳು ರಂಗರಾಜಯ್ಯನವರಿಗೆ ಪುಂಣ್ಯ 
ವಾಗಬೇಕೆಂದು ಬಿಟ್ಟೆ ಉ (ಎಕ. ೫1, ಚಿಕ್ಕನಾ. ೮-೧೭ ; 1573), 


| 

| [ಅಡ್ಯೆ + ಪಣ] 

' ಅಡೆವೊತ್ತು. (ಕಿ). ಸುತ್ತಲೂ ಹೊತ್ತಿಕೊ; ಪೂರ್ತಿಯಾಗಿ 
ಹೊತ್ತಿಕೊ : ಅಡೆವೊ[ಪಾಠಾಂ. ಎಡೆವೊ, ಅದೆವೊ, ಅಡಿಗೆ, ಆಡೆಯೊ] 


ತ್ತದೆ ಕಿಜಿಕಿಆಿದನೆ ಸುಡದಿನಿಸರೆ ಪೊರಿಕನಾಗಡೆ[ಯೆ] ಸಸಿದಂದೊಡೆ 
|, ಯೊಳಗೊಟ್ಟರ್ದರಳೆಯನೊಡನಳುರ್ವಂತಳುರ್ದನನಲನರಗಿನ ಮನೆಯಂ 
| (ಪಂಪಭಾ. ೩-೫). 0 “ಅರೆವಾಸಿ ಹೊತ್ತಿ ಕೊಳ್ಳು” (ಸಂಪಭಾ. ಕೋಶ); 
;  ಮೃಣಾಳನಾಳವೊಂಜೊಂದ[ಡೆ] [ಪಾಠಾಂ. ದೊಡ, ದಡ] ಪೊತ್ತಿ ಸತ್ತಿ ದವು 
:  (ಪಂಪಭಾ. ೫-೭) ; ಅಡೆವೊತ್ತಿದ[ಪಾಠಾಂ. ನ] ತೆಳಿರ್ನಾಸಿನ ಪಿಡಿದಿರ್ದಂ 
| ಬುಜದ. ನಡುವೆ ಮದನನಿನೊಡನೆರ್ದೊಡಲುರಿಪದೆ ಪುಟಿಪಾಕಂಗುಡೆ 
| ಸುಡುವಂತಿರ್ಪುನಲ್ಲಿ ವಿರಹಿಜನಂಗಳ್‌ (ಅಜಿಪು. ೨-೧೦); ಕಡೆಗಾಲ 
;  ಡೊಳಡೆವೊತ್ತಿ ಸುತ್ತಲುಂ ನೆಗೆವನಲನ ಪೊಗೆಯಂತೆಯುಂ (ಪಂರಾಮೂ. 
» ೪-೫೪ ವ); ಆಡೆ[ಪಾಠಾಂ. ಅಡಿ]ವೊತ್ತೆ ಕೋಪಶಿಖಿ ಕರ್ಣ ಕಿಡಿಯಂ ಕೆಂಡ 
1. ಮುಮನುಗುಳೆ (ಪ6ರಾಮಾ. ೬-೧೩೮); ಅಡೆವೊ[ಪಾಠಾಂ. ಡಿಯೊ]ತ್ತುವ 
| ಜೇಸಗೆಯೊಳ್‌ ಪೆಡೆವಣಿ ಬಿಡೆಕಾಯ್ದು ನೆತ್ತಿ ಛಟಳಿಟಲೆನುತುಂ ನಡೆ 
ಗೊಳ್ಳಿ ಯಂತೆ` ನಡೆದುದು. .. ಅಹಿಪಂ (ಸೂಕ್ತಿಸು. ೧೦-೧೧೦), 
| (ಆಡಿ? ? + ಪೊತ್ತು] 
£ ಅಡೆಹಬ್ಬ (ನಾ). ಮಾನಸಂಕ್ರಮಣದಲ್ಲಿ ಬೆಲ್ಲದ ಹೂರಣವನ್ನೊಳ 

ಕೊಂಡ ಅಕ್ಟಿಯಡೋಸೆಯನ್ನು ಅರ್ಪಿಸಿ ಲಕಿ ಕ್ಷಿಯನ್ನು ಪೂಜಿಸುವ 
ಬ ಹೆಂಗಸರ ಒಂದು ಹಬ್ಬ; ಮೂರುಜೋಸೆಯ ಹಬ್ಬ, ಇದು 
| ತಮಿಳರಲ್ಲಿ ಪ್ರಚುರವಾಗಿರುವ ಒಂದು ಹಬ್ಬ. [ಅಡೆ, * ಹಬ್ಬ) 
| | ಅಡೆಹಾಳು (ಕ 3). (ಮಾವಿನಕಾಯಿ, ಬಾಳೆಯಕಾಯಿ ಮೊದಲಾದ 

ವನ್ನು) ಹೆಣ್ಣುಮಾಡುವುದಕ್ಕಾಗಿ ಶಾಖ ಹುಟ್ಟುವಂತೆ ಹುಲ್ಲಿನಲ್ಲಿ 
ಮುಚ್ಚಿಡು; ಮಾಗುಹಾಕು : ಗಿಡದ ಮೇಲೆ ಹಣ್ಣಾಗುತ್ತಿದ್ದದ್ದನ್ನು 


ಇಲ್ಲಿಗೆ ತಂದು ಅಡೆಹಾಕಿಕೊಂಡು ಹೋದರು, (ಶ್ರೀಕಥೆ. ೧೬೫); “ನಿನ್ನ 


ಅಡ್ಕ 


ಸಂಗೀತವನ್ನು ಉಗ್ರಾಣದಲ್ಲಿ ಆಡೆಹಾಕಬೇೇಕೆಂದು ಮಾಡಿರುವೆ 
ಯೇನು? (ನಟಸಾ. ೧೭೮). [ಅಡೆ * ಹಾಕು (ಆ ಪಾಯ್ಯ್ಯ)] 
ಅಡ್ಕ (ನಾ). (ಕರಾ) ವಿಶಾಲವಾದ ಸಮತಲ ಪ್ರದೇಶ: ಮನೆಯಿಂದ 
ಹೊರಟ ಕೋಟ ಚೆನ್ನಯರು ಬಲ್ಲಾಳನ ಗ! ಪಾಲೆ ದಾ ಬ, | 
ಜೈಲು ಕಳೆದು, ಬೆಟ್ಟಿ ಹತ್ತಿ, ಹಿತ್ತಲಿಗೆ ಇಳಿದು, ಅಡ್ಯವನ್ನು | 
ಹೊಡೆಯಲ್ಲಿ ಹೋಗಿ (ಕೋಟಚಿ. ೧೪). ಈ ಶಬ್ದ "ಕಲ್ಲಡ್ಡು? ಕ 
"ಖರಿಯಡ್ಡ' ಮೊದಲಾದ ಊರುಗಳ ಹೆಸ ರುಗಳಲ್ಲೂ ಕಾಣಬರು 
ತ್ರ ದೆ. [೯ ತುಳು. ಅಡ್ಕ] 1 
ಅಡ್ಕ "ಅಡಕೆ ನೋ. | 


ಅಡ್ಡೆ ತೋಟಿ "ಅಡಕೆದೋಂಟಿ' ನೋ. 10 


ಅಡ್ಡ, (ನಾ). ೧. ಮ ಪಕ್ಕಕ್ಕೆ ಸಾಗಿರುವುದು; “ತಿರ್ಯಕ್‌? 
ಆಗಿರುವುದು. . P "ಉದ್ದ' ಎಂಬುದಕ್ಕೆ ಇದು ಎಮರುಮಾತು. 
೨. ಎದುರುಗಡೆ ಅಡ್ಡಿ ಶ್ಸಿಯಾಗಿರುವುದು; ತಡೆ; ಪ್ರತಿಬಂಧಕ: 
ಮಿಜುಗುವ ತೋರಹಾರಮುನುನಪ್ಪ ನ ಕಾಳಸೆಗಡ್ಡಮೆಂಬ ಡೂ 
ಕಟ್ಟಲೊಲ್ಲದೆ (ಪೆಂಸಭಾ. ೪-೧೦೫) ; ತದ್ವಿಯಚ್ಚರ ನಿಮಾಸಕೃಡ್ಣಮಾಗಿ| 
ನಿಂದಾಗಳ್‌' (ಶಾಂತಿಪು. ೬-೩೨ ವ); ಇವಳ ಲಲಾಟಿಮೆಂಬ ಸಸಿಯಂ | 
ನೆಜಕಿ ನೋಡುವೆನೆಂದೊಡೀ ಮನೋಭನನೆಮಗಡ್ಗ ಮಾಗಿ ನಿಡುವುರ್ಪು | 
ಗಳೆಂಬ ಪೊದಳ್ಳ ಚಾಪಮಂ . - ಇಕ್ಕಿ ದಂ (ಧರ್ಮಾಮೃ. ೭-೨೦೦). | 
೩. (ಕರಾ) ತೊಲೆ: ಬಡವರು ಮನೆ "ಇಟ್ಟು ವಾಗ ತಾಳೆಯ ವ 
ತುಂಡನ್ನು ಅಡ್ಡಕ್ಕೆ ಉಪಯೋಗಿಸುತ್ತಾರೆ (ಯ: 20 
ಅಡ್ಡಉದ್ದದ "ನ್ಯಾಯ - ಬಗೆಹರಿಯದ ನ್ಯಾಯ; ಒಂದ 
ಕ್ಯೊಂದು ಹೊಂದಿಕೆಯಾಗದ ವಾದ: ನಮ್ಮ ನಿಮ್ಮ ಅಡ್ಡಉದ್ದದ | 
ನ್ಮಾ ಯ ಬದಿಗಿಟ್ಟು, ಉದ್ದಕ ಹಾಂಗ; ಒಳಗ ಹೋಗಬೇಕೆಂಟೊ ಪಂಚ 
ಮರಿಗೆ ಅಡ್ಡಾಗಿ ಸಿಕ್ಲೊ €ಣ (ಹೊಸಂಸಾ. ೩೭). ಅಡ್ಡಂ ಮಾಡು - ಅಡ್ಡಿ 
ಮಾಡು; ಪ ಪ್ರತಿಬಂಧಿಸು : 
ನಲ್ಲರಂತೆ ಮಿಡುಕಿಸಲುಂ ಪಣಮುಡಿದರಂತಡ್ಡಂ ಮಾಡಲುಮೆಸೆದ ಡಿ! 
ಗಳ್ಳೊ ೀಡಿಸಲುಂ . . . ಅನೆ ಬಲ್ಲೆಂ (ಪಂಪಭಾ. ೫-೪೩ ವ). ಅಡ್ಡ ಡ್ಲವ | 
ನಿರುದ್ಧ ; ವ್ಯತಿರಿಕ್ತ : ಸಮಾಜದಲ್ಲಿ ಎಲ್ಲ ಕಡೆಗೆ ಅಡ್ಡಡ್ಡ ಸಂಗತಿಗೆ 
ನಡೆದರೆ ಅಡ್ಡ ಹೊತ್ತಿಗೂ ಬರಬೇಕು (ಹೊಸಂಸಾ. ೯). ಡೂ 
ಪಕ್ಕದಿಂದ ಪಕ್ಕಕ್ಕೆ. ಅಡ್ಡಲಾಗು, ಅಡ್ಡವಾಗು - ಎದುರುಗಡೆ ಅಡ್ಡಿ 
ಯಾಗು: ಈ ಮಿತ್ರನ ತೇಜಕ್ಕಡ್ಡ ಲಾದೆಂ (ರಾಜಶೇ. ೬-೪). | 
(ದೇ. ॥ ತಮಿ. ಮಲ. ಅಟ್ಟಂ ; ತುಳು. ತೆಲು. ಅಡ್ಡ] . 
ಅಡ್ಡ, ಅಡ್ಕ (ನಾ). ೧. ಅರ್ಧ: ಒಡನೆಯೆ ಜನಕಂ ತನ್ನ ಪುಣ್ಯದೊಳಡ್ಡ 
ಮಂ ಧಾರೆಯನೆಆಕಿವುದುಂ (ರಾಮಾಶ್ವ. ೧೦೭-೫). ೨. ಹಿಂದೆ ಪ್ರಚಾರ 
ದಲ್ಲಿದ್ದ “ಹಣ'ದ ಅರ್ಧ ಬೆಲೆಯ ಒಂದು ನಾಣ್ಯ. ೫ ಇದು |3 
ಒಂದಿನ ಏಳು ದುಡ್ಡು: :ಎಂದರೆ ೨೮ ಕಾಸುಗಳಿಗೆ ಸಮನಾ 
ಗಿತ್ತು: ಸಡುವಣ A ಶಿನೆಯಗೆರಿಯಾಣು ಮತ್ತವ್ನ ಸಗ 
[ನುತ್ತ]ರಿಂಗಡ್ಡ ಚಿನ್ನ ಲೆಕ್ಕದಿಂದಜುವಣ[ಮು]0 ಮೂಜು ಪಣಮಂ 
ತೆತ್ತುಂಬಂತಾಗಿ (ಸೌಇಇ. ೪, ೮೪೯-೩೫; 1044); ದೇವರ್ಗ್ಗೆ ಬಿಟ್ಟಿ 
ಅಡ್ಡ ವೊಂದು ಹಾಗವೊಂದು (ಎಇ. ೫1೫, ೩೮-೩೭; 1144); ಹಸುವಿಗೆ 
ಹಾಗ ಎತ್ತಿಗೆ ಹಣವಡ್ಡೆ ಕಜುವಿಗೆ ಮೂಲು ಹಣ (ತುಅುಗಾ. ೧); 
ಸೂಜಿಯ ಕಾಯಕದಿ ಬಂದಡ್ಡದರೆಯನು ಬೀಯದರ್ಥಕೆ ಮೇಲುವೆಚ್ಚಕೆ ; 
(ಶಂಕದಾ. ೬-೨೦) ; ತನ್ನ ಕಾಯಕದಿಂದ ಬಂದಡ್ಡದಲ್ಲಿ ಸತಿಸುತರು 
ಸಮಯಾಚಾರದಯ್ಯ ಬಂದೆಲ್ಲ ಮಾಹೇಶ್ವರರ ಸಂತುಷ್ಟಿ ವಡಿಸುವುದು ವಿತ. 


ಪಿ 


ನೇಮವದಾಗಿರೆ (ಗುರುಚಾ. ೧೫-೪೮) ; ಅಗ ಜೈಮಿನಿಭಾರತ, ಅಮರ, |45 


ಕಾಮಾಯಣ, ಅಡ್ಡ ಹಾಗ ಮುಪ್ಪಾಗದ ಲೆಕ್ಕಗಳು ಇವೆಲ್ಲಾ ಬಳಕೆಯಲ್ಲಿ | 


15 


40 


ಮ ) ಗಮನವುಂಕಿಸಲುಮೊಲ್ಲು ಮೊಲದ 25 


ಹನಿ 


| 
) 
| 


i 
1 
| 
| 
ೆ 
| 
| 
1 
| 


'ಅಡ್ಡಂ (ಅ). ಅಡ್ಡಲಾಗಿ: 


ಅಡ್ಡಂಗಟ್ಟು 


ದ್ದವು (ಹುಬ್ಬ ಹ. ೮); ಎರಡಡ್ಡ ಒಂದು ಹಣ (ಗಾದೆ); (ಮೈ ಆರಿ. ೧೯೨೬, 
೩೪-೬ ; 11ನೆಯ ಶತ. ನೋ). ೩. ಒಂದು “ವರಹ”ದ ತೂಕದಲ್ಲಿ 
ಗೆ ಭಾಗ (ಕ): ಅಡ್ಡಾದುಡ್ಡಿಗೆ ಮೂರಾದರೆ ದುಡ್ಡು ಅಡ್ಡಕ್ಕೆ ಎಷ್ಟು 
(ಗಾಜಿ. ಕಿ). P ಇದು “ಹಣತೂಕ”ದಲ್ಲಿ ಅರ್ಧ. ಅಡ್ಕ: 
೨. ಹೊಂನೆಯ ಕೆಜೆೆಯ ಮಾರಗವುಡಂಗೆ ನಾಡ ಹೆಗ್ಗಡೆತನವಂ ಕೊಟ್ಟಿವು 
೪೦ ಪೂರಿಂಗೆ ವೊಂದೊಂಪಣ ೩೦ ವೂರಿಂಗೆ ಅಡ ಆಡ ಸಂತೆಯಾಯ 
ಮುಂತಾಗಿ ಕೊಟ್ಟಿವು (ಎಕ. ೫1, ಹೊಳಲೈ. ೧೩೭-೮೬; 1307) ; ಹದಿ 
ನಾಲ್ಕು ವರಹನು ಆರು ಹಣಆಡವನು ಯಾ ಬಸವಗೆ... ಉಂಬಳಿಯಾಗಿ 
ಉತ್ತಾರವ ಕೊಟ್ಟಿ ಧೇವೆ (ಎಕ. ೪11, ಶಿಕಾರಿ. ೨೧೦-೧೬ ; 1758). 
[ಪ್ರಾ. ಅಡ್ಡ (ಆ ಸಂ. ಅರ್ಧ)] 


ಅಡ್ಡಓಣಿ (ನಾ). ದೊಡ್ಡ ರಸ್ತೆಗೆ ಅಡ್ಡಲಾಗಿ ಇರುವ ಓಣಿ; “ಅಡ್ಡ 


ಓಡಿ” (3y-lane. ಇಂಕನಿ). [ ಅಡ್ಡ, * ಓಣಿ] 
ಅಡ್ಡಂ ನಿನಿರ್ದ ಲತೆಯ ಮೇಲೆ ವಿಳಾಸಂ 
ನಿಲೆ ನೀಡಿ ಕಾಲಂ (ಆದಿಪು. ೧೧-೭೮) ; ಸಿದ್ಧಪದಮಂ ಕೆಯ್ಯೊಳ್ಳುದರ್ಕಡ್ಡ 
ಮೊಡ್ಡಣಮೊಡ್ಡಿರ್ದಘಸೈನ್ಯಮಂ ತುಟಿ ಯಿಸಲ್‌ (ಶಾಂತಿಪು. ೧-೭); 
ಕಾಲಂ ಪಿಡಿದು ಬೀಸಿಯುಮಡ್ಡಂ ಪಿಡಿದು ಕಾಸಿಯುಂ (ಅಜಿಪು. ೧೧-೧೦ 
ವ); ಪಲರಂ ಸೋಲಿಸುತೆ ಬಚಿಕಿಕ್ಕೆ ತೊಡೆಗಳ ಮೇಲಡ್ಡಂ ಕೊರಡನಿಟ್ಟು 
ರಾಗದಿ ಬಡಿಗುಂ (ಬಂಹರಿ. ೩-೨೩) ; ಕಲಮಕ್ಷೇತ್ರಂಗಳೊಳ್‌' ಪಾಮರಿ 
ಯರ ನವಲಾವಣ್ಯವಾರಾಶಿಯಡ್ಡಂ ನಿಲೆ ನಿಲ್ಕುಂ ಸಿಲ್ಕಿ ಕಾಲ್‌ ಕುಪ್ಪಳಿಸಿ 
ನಡೆಯದಲ್ಲಿಂದೆ ಪಾಂಥಪ್ರತಾನಂ (ಕಾವ್ಯಸಾ. ೧೧೩). 

ಅಡ್ಡಮುಂ ತಿಗಟಿಮುಂ - ಅಡ್ಡಡ್ಡಲಾಗಿ ಮತ್ತು ತ್ರಿಕೋಣಾ 
ಕಾರವಾಗಿ : ಪಾಸುಂ ಪೊಕ್ಕುಂ ದುಗುಣಮುಂ ತಿಗುಣಮುಂ ಅಡ್ಡಮುಂ 
ತಿಗಟಿಮುಂ ಪರಿದು -(ಗದಾಯು. ೬-೨೮ ವ) ; ನಲವೇಜ. ಪುಟಿವೇಳು 
ತಡ್ಡೆಮುಂ ತಿಗಟಿಮುಂ [ಪಾಠಾಂ. ತ್ರಿಗುಟಿಮಂ] ಪರಿದಾಡಿ (ಪುಷ್ಪರ. 


೯-೫) ; (ಅನಾರ. ೫೪-೬ ನೋ). [ಆ ಅಡ್ಡ) 


ಅಡ್ಡಂಕೆ (ನಾ). ೧. ಎಡದಿಂದ ಬಲಕ್ಕೆ ಅಡ್ಡಡ್ಡಲಾಗಿ ಬರೆದಿರುವ 


ಅಂಕೆಗಳು (ಕ). ೨. (ಮೇಲಿನಿಂದ ಕೆಳಕ್ಕೆ ಬರೆದಿರುವ ಸಂಖ್ಯೆಗಳ 
ಸಾಲುಗಳ ಕೆಳಗೆ ಅಡ್ಡಗೀಟು ಹಾಕಿ ಬರೆದ ಆ ಸಂಖ್ಯೆಗಳ) 
ಮೊತ್ತ (ದಕ. 8). "ಉದ್ದಂಕೆ' ಪರಾ. [ಅಡ್ಡ,+ ಅಂಕ್ಕೆ] 


139, ಅಡ್ಡಂಗಟ್ಟು, ಅಡಗಟ್ಟು, ಅಡ್ಡ ಕಟ್ಟು, ಅಡ್ಡ ಗಟ್ಟು, (ಕ್ರಿ). ೧. ಅಡ್ಡ 


ಲಾಗಿ ದಾರಿಯನ್ನು ಕಟ್ಟಿ ನಿಲ್ಲು; ತಡೆದು ನಿಲ್ಲಿಸು: ಮಲ್ಲಿಕಾರ್ಜುನ 
ಯತೀಂದ್ರನನಜಸಿ ಪೋಷ ಪಥದಲ್ಲಿಯಡ್ಡಂಗಟ್ಟ ಭಸ್ಮಾದ್ರಿವೊಲ್‌ ಕುಜು 
ಪನೆಲ್ಲಿಯುಂ ಕಾಣಿಸದೆ (ಪದ್ಮರಾ. ೨-೨೧). ಅಿಡಗಟ್ಟು: ೧. “ಅಡ 
ಗಟ್ಟ ಕ್ಟಿದನೆನಲಡ್ಡ ಲಾದಂ * (ಭಾರನಿ. ೪೫) ; ಕರ್ಣನ ಥಟ್ಟ He ಕೆಂಡನಿಲ 
ಸುತನಡಗಟ್ಟ ದನು (ಕು ವ್ಯಾಕ. ೧೦-೧೬); (ಕುವ್ಯಾ ದ್ರ, ೩-೪೫ ; 
೩-೪೮ ; ಕುವ್ಯಾಕ. ೧೧-೩೪ ; ೧೪-೧೪ ನೋ); ಮುಟ್ಟ ವಿಸಿ ಬಹ ರಕ್ಕಸಿ 
ಯನಡಗಟ್ಟ ತ (ತೊರರಾ. ೧-೧೦-೧೨) ; ಪೋಸ ಕುನರಿಯ 
ಮುಂತಡಗಟ್ಟ ನೋಳ್ಪವರು ಭ್ರಾಂತರಾದರು (ಮೋಹತ. ೨೫-೪೦). 
ಅಡ್ಡ ಕೆಟ್ಟು : ೧. ಘೋರಾರಣ್ಯದಿ ತಿರುಗುವ ಮೃಗಗಳು ಅಡ್ಡಕಟ್ಟ 
[ಪಾಕಾಂ. ಗಟ್ಟಿ]ದರೇನು (ಪುರಂ ದ. ೧-೧೩೮-೧). ೨. ಅಡ್ಡಲಾಗಿ 
ಜೋಡಿಸು, ರಚಿಸು. ಐ ಉದ್ದವಾಗಿ ಅಥವಾ ಮೇಲ್ಮುಖವಾಗಿ 
ಅಲ್ಲ: ಒಂದು ಕ್ಷಣದೊಳಗೆ ಆ ಕಲ್ಲು ಅಡ್ಡಕಟ್ಟದ ತೊಲೆಯ ಮೇಲೆ 
ನಿಂತಿರುವ ಒಬ್ಬ ಉಪ್ಪಾರನಿಗೆ ಹೋಗಿ ಮುಟ್ಟಿ ತು (ಮುಂಬಯಿ. ೪-೧೪೬). 
ಅಡ್ಡ ಗಟ್ಟು, : ೧. ಕಾವೇರಿಯಿತ್ತಡಿಯನಡ್ಡ ಗಟ್ಟುವೆನೆನುತ ಭಾವದಿಂ 
ಶಿನನುಮಂ ನೆನೆದು ಕಟ್ಟುವೆನೆಂದು (ಸೋಮಾರ. ೭೯-೨) ; ಅಿಂಗವಂತನ 
ಬರನಿಗನರುಗಳಡ್ಡ ಗಟ್ಟಿ ರಲು (ಬಸಪು. ೨೧-೩೯) ; ಮಚ್ಚಿ ದಬಲೆಯರಡ್ಡ 


ಅಡ್ಡಂಗೆಡಪು ೧೫೨ ಅಡ್ಡಂಬೀಆಸ್‌ 


ಗಟ್ಟ ಬರ್ಪಲ್ಲಿ ಬಲ್ಪಿಂದಲೆಳೆದೊಯ್ದರೋ (ಚಿಬಪು. ೧೦-೩೩) ; ಅಂಗನೆ | i ಭೀಷ್ಮರ್‌ ಬಗ್ಗಿಸಿದೊಡೆ (ಸಂಸಭಾ. ೪-೭ ವ); ಆಂ ಬರ್ಪಾಗಳೊಂದು 
ಪುಸಿಗೆ ದುಃಖಿಸುತ್ತ ದಿಯಾತನ ಮುಂಗಡೆಯತ್ನ ಗಟ್ಟ ದಳು (ಕಂನನಿ.; | ಸಿಂಹಂ ಬರಲೀಯದೆ ತಡೆದಡ್ಡಂ ಬಂದೆನ್ನ ಬರವಿನ ವೃತ್ತಾಂತನುಂ ಬೆಸ 
೬-೧೬೬). (ಅಡ್ಡ + ಕಟ್ಟು) :  ಗೊಂಡಿಂತೆಂದುದು (ಪಂಚತಂ. ೯೦-೩); (ಸುಕುಮಾ. ೭-೫೫; ಧರ್ಮಾಮೃ. 
ಅಡ್ಡಂಗೆಡಪು, ಅಡಗೆಡಹು, ಅಡ್ಡಗೆಡಹು (ಕ್ರಿ). ೧. ಅಡ್ಡಲಾಗಿ, ೯-೨೩ ನೋ). ಅಡಂಬರ್‌ : ೧. ಮೊಲನಂ ಬಡಿಕೋಲಿನಿಂದಡಂ 
ಬೀಳಿಸು. ೨. ನಮಸ್ಯುರಿಸುವಂತೆ” ಮಾಡು ; ಅಡ್ಡ ಬೀಳಿಸು ; ಶರ! 5 5 ಬಂದಿಡು ಡಂಗೆಯಿಂದೆ ಪೊಡೆ ಪೇರುಡುವಂ (ಮಹಾನೇ. ೨-೧೪). ಅಡ್ಡ 
ಣಾಗುವಂತೆ ಮಾಡು: ಆ ಗದಾಧರನ ಕರೆದು ತೆಂದಾಗಳೂರ್ಧ್ವ | | ಬರ್‌; ೨. ಅಂತಕಂ ಗೋಣ್ಮುರಿಗೊಂಡೆಲಿದುಯ್ತೊಡಡ್ಡ ಬರ್ಪರು 
ಕೇತಂಗೆಯಡ್ಡಂಗೆಡಪಿದನಾ. .. ಶಂಕರ ದಾಸಿಮಯ್ಯಗಳು (ಪಾಸೋಪು. , |  ಮೊಳಕೇ (ಅಜಿಪು. ೨-೮೫). ಅಡ್ಡಬರು: ೨. ನಮ್ಮ ದೇಶದೊಳಗಿನ 
೪-೧೨೬). ಅಡಗೆ ಡಹು: ೧. ಅಡಗೆಡಹಿದರು ಗಜಗಿರಿಗಳನು | | ಜಾತೀಯತೆಯು ರಾಷ್ಟ್ರೀಯ ಸೈನ್ಯನಿರ್ಮಾಣಕ್ಕೆ ಬಗೆಬಗೆಯಾಗಿ ಅಡ್ಡ 
(ಕುವ್ಯಾಭೀ.. ೫೯); ಕಡುಮನಧ ಕೈಸೂಜಕಿಗಾಜರನಡಗೆಡಹಿದನು | (ಬರುತ್ತಿದೆ (ಯಕ್ಷಸ್ರ. ೬೨). ಅಡ್ಡವರ್‌ : ೧. ಮಿನುಗುವ ಕೊಂಬಿನಚ್ಚು 
(ಕುವ್ಯಾಭೀ. ೫-೨೩) ; ತಡೆತಡೆದು ಕಡುಗಲಿಗಳಡಗೆಡಹುತಿರ್ಪುದಂ.. Jel ಕಿಜುಗೊಂಬಿನ ತಳ್ತರಗೀಲ್‌ ಕವಲ್ಲ ಕೊಂಬಿನ ಮಡವಡ್ಡೆವಂದ ನಳಿ 
ಫಲುಗುಣಂ ನೋಡಿ ಖತಿಯಿಂದೆ ಫಂಡುಘುಡಿಸಿ ಕಿಡಿಕಿಡಿಯಾದನು | | ಗೊಂಬಿನ ಪತ್ತುಗೆ. . . ಚಿಲ್ಟಿನೆ ನಡೆತಂದುವಂದಸುಗೆಯೆಂಬ ನೆಗಟಕ್ತಿಯ 

| 

( 

1) 

[ 


(ಜೈನಿಭಾ. ೨೨-೪೪). ಅಡ್ಡ ಗೆಡಹು : ೧. ಬಿಲ್ಲಿನಲಿ ಬಡಿದಡ್ಡ ಗೆಡಹುನೆ ; ತೇರ್ಗಳಿತ್ತಲುಂ (ಕಬ್ಬಿಕಾ. ೨೧೩). [ಅಡ್ನಂ + ಬರ್‌] 

ನೆಂದನಾ ಕರ್ಣ (ಕುವ್ಯಾಭೀ. RES ರಣದೊಳಗಡ್ಡ ಗೆಡಹಿದನಾ ರಾಮ | | ಅಡ್ಡಂಬರಿ (ಕ್ರಿ). ಅಡ್ಡಲಾಗಿ ಹರಿ; ನುಗ್ಗು: ಇದಪೂರ್ವಂ ವಾರ್ಥಿ 
(ಕುರಾಸಾಂ. AS ೨. ಒಡ್ಡಿದ ಶೂಲವ ಹಾಯ್ದು ಮೈಲಾರದ | ಯಡ್ಡೆಂಬ[ಪಾಠಾಂ. ಪ]ರಿದುದಿಳೆಯೊಳೆಂಬಂತೆ ತಾಂ ಗುಣ್ಣುಪೆಂಪಂ ಫುದಿ 
ದೊಡ್ಡಿಯ ದೇವರಿಂದವನ ಅಡ್ಡಾ ಕಿಲ್ಲದೆ ತರಿಸಿ ನಿನ್ನಯ "ಕಾಲಿಗಡ್ಡ ಗೆಡ ದತ್ಯಾಶ್ಚರ್ಯಮೆಂಬಂತೆ. . . ನದಿ ಚೆಲ್ವಾದತ್ತು (ಚಂದ್ರಪು. ೧-೮೩). 


ಹುನೆನಂಜದಿರು (ಕುರಾಸಾಂ. ೨೪-೩೭). [ಅಡ್ಡಂ + ಕೆಡಪು] | | [ಅಡ್ಡಂ + ಪರಿ] 

ಅಡ್ಡಂಗೆಡೆ, ಅಡಂಗೆಡೆ, ಅಡಗೆಡೆ, ಅಡ್ಡಗೆಡೆ (ಕ್ರಿ). ೧ ಅಡ್ಡಲಾಗಿ, | ಅಡ್ಡಂಬರಿಯಿಸು (ಕ್ರಿ). ಅಡ್ಡಲಾಗಿ ಹರಿಯುವಂತೆ ಮಾಡು, -- 
ಬೀಳು. ೨. ಅಡ್ಡ ಬೀಳು; ನಮಸ್ಕಾರಮಾಡು : ತೊಲಗದಡ್ಡ ರಗೆಡೆದು | ನುಗ್ಗಿಸು: ಪೊಜಮಡಿಪಿದಿರೇಜಪಡ್ಡಂಬರಿಯಿಸ . . , ಘೋಳಾಯಿ 
ಪೊನ್ನಂಬಲದ ಸರಿಸೂತ್ರ ದೊಳು ಪೆರ್ಚಿದ ಜಲರುಹೋದರನೆಂಬ ಕಸವಂ | | ಲರ್‌ ನೆರೆದು (ರಾಜಶೇ. ೬-೧೧ ವ). [(ಅಡ್ಡಂಬರಿ + -ಇಸ್ಕು] 
ಕಳೆದು.(ಸಾನಂಚ. ೯-೨೯). ಅಡಂಗೆಡೆ : ೧. ಭೂಧರೋತ್ಯರಮಿರದೆಯ್ದೆ |೨| ಅಡ್ಡಂಬಾಖು, ಅಡ್ಡಂಪಾಜು (ಕ್ರಿ). ಅಡ್ಡಲಾಗಿ ಹಾರು; ನೆಗೆ: 
ಬೇರ್ಕೊಜಕಿದಡಂಗೆಡೆಯುತ್ತಿರೆ (ಕು ಸುಮಾ. ೬-೩೧); (ಶಾಂತೀಶ್ವ.: . ಮುಕ್ತಾಹಾರಮುಂ ನೀಲಕುಂತಳಮುಂ ನರ್ತಿಸೆ ಮೇಲುದುಂ ನೀಸಿಯು 
೧೨-೫೩ ನೋ). ಅಡಗೆಡೆ : ೧. ನೂಜು ಮಕ್ಕಳು ಬೀಯವಾದರೆ ಮಾವ | ಮಡ್ಡಂಬಾಆ್‌ (ಜಗನಿ. ೧೬-೮೪). ಅಡ್ಡಂಪಾಯಿ: ತೊಡರಿಯಡ್ಡಂ 
ಎಂದರು ಸೊಸೆಯರಡಗೆಡೆದು (ಕುವ್ಯಾಕ. ೧-೫); ಹಾಹಾಯೆಂದು | | ಪಾರ್ವ ಜೀವಿಗಳೆಡೆಗುಪದ್ರನವಾದುದೋ ಪೋಷಸೆಡೆಯೊಳೆನುತಂ ಕೈಗಳಂ 

| 


ದನುಜರಡಗೆಡೆದನನಿಗೊಡನೆದ್ದು ಬಾಯನಂಗೈಗಳಿಂ ಬಡಿದು (ಚಿಬಪು. ' ತನೆ ಬೀಸದಿಹನಂತೆ (ಬಸಪು. ೩೮೯). [ಅಡ್ಡಂ * ಪಾಲು] 
೨೧-೨೮) ; ಪತಿಯ ಮೇಲಡಗೆಡೆದು ದುಃಖದಿಂದ (ತುರಂಗ. ೭೮-೮). Js ಅಡ್ಡಂಬೀ್‌, ಅಡಬೀಳು, ಅಡ್ಡ ಬೀಳ್‌, ಅಡ್ಡ ಬೀಳು (ಕ್ರಿ). 
೨. ಕಾಯಬೇಕೆಲೆ ದೇವ... ಎಂದಡಗೆಡೆದನವನಿಯಲಿ (ತೊರರಾ. ೧. ಅಡ್ಡಲಾಗಿ ಬೀಳು: ಬೇಂಟಿಯ ನೆನದಿಂದಲ್ಲಿಂ ತಳರ್ದು] 
೬-೩-೨೨) ; ನಡುಗಿ ಭಯದಲಿ ಟಕಗಳು ಬಿನ್ನಹ ಮಾಡಿದನು! ಬಟ್ಟೆಯ ಕಣ್ಣೊಳಡ್ಡಂಬಿಟ್ಲಿರ್ದ ವೃದ್ಧವಾನರನಂ ಕಂಡು (ಪಂಸಭಾ. 
(ನಿಭಾಗ. ೧-೧೨-೨೩) ; ಹರಿಯೆ ಮುಂಪಥದೊಳಡಗೆಡೆಯುತೆಲೆ ದೇವ ೮-೩೧ ವ). ೨. ಅಡ್ಡಿ ಮಾಡು ; ಪ್ರತಿಭಟಿಸು : ಬಿಟ್ಟ ದತ್ತಿಯಾರಡ್ಡ 
ಬಿಜಯಂಗೈ ದೆ ಕಥನವನೆನಗೆ ನಿರೂಪಿಸಬೇಹುದು (ಚೈ ಮಿಭಾ. ೧೪-೨೮). ] ಬಿದ್ದಡವರ್ಗ್ಗೆ ಪಾಪ (ಸೌಇಇ. IX-i, ೧೩೩-೪೦ ; 1068). ಅಡಬೀಳು : 
ಫಿ, ಸಬಂಜೇಳ) ಸಾಯಿ: ರಣದೊಳಿವನಡಗೆಡೆದನಾದರೆ ಮಣಿಯ ! $0 ೧. ಕರೆಕರೆದು ಕಡುಚಪಳೆಯರು ... ಅರೆನಗೆಯ ಬಿಜುನಗೆಯ ನಗೆಗಳ 
ದಿಜಸಿದಪೆನನ್ನೆಬರ ಮಾರ್ಗಣೆಯನಾಹವದೊಳಗೆ ಸಂಧಿಸೆನೆಂದನಾ ಕರ್ಣ; ಹೊರಳಿಗಳಲಡಬಿದ್ದು ಕೈದಾ ವರೆಯ ಕಮಲಂಗಳಲಿ ತೆವರಿದರಿಟ್ಟು 
(ಕುವ್ಯಾಭೀ. ೧-೩೮). ಅಡ್ಡ ಗೆಡೆ: ೨. ತಪ್ಪು ತ ಪ್ಪೆನ್ನ ರಕ್ಷಿಸೆನ್ನೊಡೆಯ ! | ಭೂಭುಜರ (ತೊರರಾ. ೧-೧೫-೮). ೩. ನಮಸ್ಕರಿಸು : ನಿರ್ದೈೆವದೈತ್ಯ 
ಯೆಂಡೆನುತಡ್ಡಗೆಡೆದ (ಭರಡ, ೨೫-೬೫). (ಅಡ್ಡ ಕಡ] i - ತನ್ನಂತರಂಗದೊಳಿಡಿದಿರ್ದ ವಿದ್ಯವ ರತೀಶ್ವರಗೆ ನಿರ್ಧರವಾಗಿ 
ಅಡ್ಡಂಚು (ನಾ). ಪಂಚೆ, ಸೀರೆ ಮುಂತಾದವುಗಳ ಸೆರಗಿನಲ್ಲಿ | ಸಮರ್ಪಿಪ ತೆಜದಡಬಿದ್ದ ಭೇತಾಳ ದೇವರಿಗೆ (ಮೋಹತ. ೧೧-೬೪) ; 
ಅಡ್ಡ ಡ್ಡಲಾಗಿರುವ ಬಣ್ಣದ ಪಟ್ಟಿ, ಗೆರೆ (ಸ್ಯಾಂಡರ್‌). [55 ನಾಡಿಗ ಯಂಕಪನು ಅಡಬಿದ್ದು ವೇಡಿಕೊಂಡಾಗ (ಎಕ. ೪1, ಶಿವಮೊ. 
[ಅಡ್ಡ + ಅಂಚ್ಮೂ] i ೧೦೭-೨೭ ; 1576). ಅ ಡ್ನ ಬೀಳ್‌: ೧. ಮುಳುಗುನೆನಡ್ಡಬೀಕ್ವೆನು 
ಅಡ್ಡಂಸಾಜು "ಅಡ್ಡಂಬಾಜು >: ನೋ. ತೆರೆಯ ಹೊಯ್ಲಿ ನಲಿ (ಕುವ್ಯಾಅ. ೧೪-೨೫). ೨. ಹಗೆ ಹೊಕ್ತಿಆಕಿವ 
ಅಡ್ಡಂಬರ್‌, ಅಡಂಬರ್‌, ಅಡ್ಡ ಬರ್‌, ಅಡ್ಡ ಬರು, ಅಡ್ಡವರ್‌ (ಕ್ರಿ). ರಿನ್ನಾರಡ್ಡಬೀಳ್ವರು ನಿನ್ನ ಮಕ್ಕಳಿಗೆ (ಕುವ್ಯಾದ್ರೋ.೧-೭). ಅಡ್ಡ ಬೀಳು: 
೧. ಅಡ್ಡಲಾಗಿ ಬರು: ಒಂದೊಂದ ಸಾಚಾ ಇ ೧. ದೊಡ್ಡತನಮ ನೀಗಿ ಗಡ್ಡದ ತಾಪಸನಡ್ಡಬಿದ್ದಿರೆ ಗೋಪಿಯರು ಗಡ್ಡವ 
ದೀಕ್ಷಿಸಲೊಡರ್ಚಿ ನಾಸಿಕಮಡ್ಡಂ [ಪಾಠಾಂ. ನಾಸಿಕೆಯಡ್ಡಂ ; ನಾಸಿಕ [40 | ಪಿಡಿದು ತೂಗುತ ಗೋಪರೊಳು ಪೇಳ್ವರಡ್ಡಬಿದ್ದೆದ್ದು ನಗುವರು (ಅಂಜಚ. 
ವಡ್ಡಂ] ಬಂದಂದಮನೀಕ್ಷಿಸಿ ಪೆಜನಿಂ[ದಂ] ದೀಕ್ಷಿಸು[ವು]ವವಳ ನಿಡಿಯೆ | ೨-೬೬) ; ನಗೆಯೊಳಗಡ್ಡಬಿದ್ದಳು ಪಾಂಡುಪುತ್ರರ ಬೊಡ್ಡಿ (ಕುವ್ಯಾಸ. 
ಸೆಳ್ಗಣ್ಣಳ್‌ (ಕವಿರಾ. ೩-೨೩೩) ; ಪರಮಾಯುನ ಬರೆಗಡ್ಡಂಬರೆ ಕೇಖೆಗ | ೧೨-೪೩); ಅವದಿರ ಬೀಸರಕೆ ಬಂದಡ್ಡಬೀಳುವ ಭಟರ ಕೆಡೆಯೆಚ್ಚ 
ಕೊಳಗೆ ಕುತ್ತದಿಂ ಪೊಆಗಸ್ರ್ರೋತ್ಯರದಿನಪಮೃತ್ಯುವಕ್ಕುಂ (ಲೋಕೋಸ. | (ಕುವ್ಯಾದ್ರೋ. ೫-೭೫). ಪಿ. ಸಿದ್ಧರಾಮ ತಂದೆಗಳು ಅಡ್ಡಬಿದ್ದು ಬಿನ್ನೈ 
೧೧-೧೭) ; (ಲೀಲಾವ, ೩-೪೨; ಶಮದ. ೧೦೪, ಪ್ರಯೋ. ನೋ); | ಸುವ ಪ್ರಸ್ತಾವದ ವಚನ ( ಶೂನ್ಯ ಸಂ. ೪೭-೪) ; ಮಂದಿಯೊಳಗಡ 
೨. ಅಡ್ಡಿಯಾಗು ; ಅಡ್ಡಿ ಮಾಡು; ತಡೆಗಟ್ಟು: ಆನವರ್ಗೆ ಪಟ್ಟ ್ಪಿಮಂ 6] ಹಾಯ್ದನೆತ್ತಿ ದನಡ್ಡ ಬಿದ್ದವರ (ಕುವ್ಯಾಅ. ೫-೪೦) ; ಹೆದ್ದೊರೆಗಳು ಕೈಗಾ 
| 


ಕಟ್ಟ ಸೆಲನಂ ಹೆಚ್ಚು ು ಕೊಡುವಾಗಳಡ್ಡ ಂಬರ್ಪ ಗಂಡರಂ ನೋಲಕ್ರಿನೆಂದು ; | ಜಿಕೆಯಿತ್ತಡ್ಡಬಿದ್ದರು ಬಿಂಕವ ಬಿಸುಟು (ಮೋಹತ. ೨೨-೫೪); ಆಗಲೈ 


ಅಡ್ಡಂಬು 


ನೀವಿದಕಡ್ಡ ಬೀಳಲದೇಕೆ ಮಾಗಧ ನೀನೆಂದ ನುಡಿಯ ಹೋಗಲಾಡುವೆನೆ| | 
(ಭರಚ. ೩೫-೩೮). [ಆಡ್ಡಂ* ಬೀಲ್‌] | 
ಅಡ್ಡಂಬು (ನಾ). ಅಡ್ಡಲಾಗಿ ಬಿಡುವ ಬಾಣ; ಅಡ್ಡಬಾಣ: |} 
ರಥಮಂ ಮೂವಳಸಾಗೆ ಮುತ್ತಿಕೊಂಡು ಪೋಗದಡ್ಡಂಬಿನ [ಕೂರಂಬಿನ | 
ಕವಲಂಬಿನ] . . . ಬಲ್ಸರಿಯಂ ಸುರಿಯೆ (ಧರ್ಮಾಮೃ. ೧೩-೧೨೪). | 51 
[ಅಡ್ಡ * ಬ] | 
ಅಡ್ಡಂಬುಡುಕೆ, ಅಡ್ಡಾಬುಡುಕ, ಅಡ್ಡೆ ಬಡಕ (ನಾ). ೧. ಎರಡು; 
ಸೆಕ್ಷಗಳಲ್ಲೂ ಸಮಸ ಂಖ್ಯೆಯ ಆಟಗಾರರು ಇರಬೇಕಾದ ಆಟದಲ್ಲಿ | | 
ಒಂದುಕಡೆ ಒಬ್ಬ ಆಟಗಾರ ಕಡಮೆಯಾಗಿದ್ದರೆ, ಎರಡುಕಡೆ | 
ಗಳಲ್ಲೂ ತಾನು ಸೇರಿಕೊಂಡು ಆಟಿವಾಡುವ ವ್ಯಕ್ತಿ : ಆ ಸಂಜೆಯ | 
ಟೆಂಡಾಟದಲ್ಲಿ ಒಂದು ಕಡೆ ಐದು ಜನ, ಇನ್ನೊಂದು ಕಡೆ ನಾಲ್ಕು ಜನ | 
ಇದ್ದರು. ಆದ್ದರಿಂದ ಗುಂಡಣ್ಣ ಅಡ್ಡೆ ಂಬುಡುಕನಾಗಬೇಕಾಯಿತು(ರೂಢಿ). 
೨. ಪರಸ್ಪರ ವಿರೋಧಿಗಳಾದ ಎರಡು ಪಕ್ಷಗಳ ಜೊತೆಗೂ ಸೇರಿ, | 
ಕೊಳ್ಳು ವವನು: ಆ ಹಳ್ಳಿಯಲ್ಲಿ ಕೆಲವು ಮಂದಿ ಅಡ್ಡಂಬುಡುಕರು | 
ಇದ್ದರು (ರೂಢ). ಅಡ್ಡಾ ಬುಡುಕ (ದಕ). ಅಜ್ಜಿ ಬಡಕ (ಉಳ). 15 
೨. 'ಅವನು ಅಡ್ಡೆ ಬಡುಕನಿದ್ದಾನೆ ; ಅವನನ್ನು ನಂಬಬೇಡಿರಿ (ರೂಢಿ). | 

| | 
| 


10; 


(ಅಡ್ಡ, +1] 
ಅಡ್ಡಂಬುಡುಕೆ (ನಾ). ಅಡ್ಡಂಬುಡುಕನ ಸ್ಥಿತಿ, —ವರ್ತನೆ: ನಿನ್ನ | | 
ಅಡ್ಡಂಬುಡುಕೆ ನನ್ನ ಹತ್ತಿರ ಸಾಗುವುದಿಲ್ಲ (ರೂಡಿ). | | 
[ಆ ಅಡ್ಡಂಬುಡುಕ] 120 | 
ಅಡ್ಡ ಕೆಂಡು (ನಾ). ಅಡ್ಡಡ್ಡಲಾಗಿ ಕತ್ತರಿಸುವುದು; ಅಡ್ಡಕೊಯ್ತ.! | 
[ಅಡ್ಡ * ಕಂಡು (ಆ ಖಂಡ)] i 
ಅಡ್ಡ ಕಂಬಿ, ಅಡ್ಡಗಂಬಿ (ನಾ). ೧. ಕೊರಳ ಹಿಂಭಾಗದ ಮೇಲೆ! | 
ಅಡ್ಡಡ್ಡಲಾಗಿ “ಟ್ಟು ಕೊಂಡು ಹೊರುವ ಕಂಬಿ; ಅಡ್ಡೆ (8). 
೨. ಸಂಜಿ, ಸೀರೆ ಮನವ ಸೆರಗಿನ ತುದಿಯಲ್ಲಿ ಅಡ್ಡ ಡ್ಡ "ಚಃ 
ಲಾಗಿರುವ ಬಣ್ಣದ ಪಟ್ಟಿ; ಅಡ್ಡಂಚು. ೩. ಪೆಟ್ಟಿಗೆ ಮೊದಲಾಡಿವು | 
ಗಳ ಸುತ್ತ ಅಡ್ವ! ಡ್ಡ ಆ ಜೋಡಿಸಿದ ಲೋಹದ ಪಟ್ಟಿ; ಅಡ್ಡಪಟ್ಟ 
(ಕಿ). ಅಡ್ಡ ಗಂಜಿ. ೨. ಅಗಸರವನಿಗೆ ಪಂಚೆ ಹಾಕಿದ ಮೀಲೆ fo 
ಅಡ್ಡ ಗಂಬಿಯೆಲ್ಲಾ ಕದಡಿಹೋಯಿತು (ರೂಢಿ). [ಆಡ್ಡ ಕಂಬ್ಳಿ) 


೧೫೬ 


| ಅಡ್ಡ ಕೆಸಬು, ಅಡ್ಡ ಕಸುಬು (ನಾ). ೧. 


' ಅಡ್ಡಳಸುಬು "ಅಡ್ಡ ಕಸಬು” 
| ಅಡ್ಡೆ ಕಾಲು "ಅಡ್ಡ ಗಾಲು? ನೋ. 


ಅಡ್ಡೆ ಕೆಯ್‌ 


| ಅಡ್ಡ ಕೆಥೆ (ನಾ). ಮುಖ್ಯಕಥೆಯಲ್ಲಿ ನಡುವೆ ಪ್ರಾಸಂಗಿಕವಾಗಿ 


ಬರುವ ಬೇರೆಯ ಕಥೆ; ಉಪಕಥೆ : ಹರಿಕಥೆಯವರ ಅಡ್ಡಳಫೆ, ಅಡ್ಡ 
ಮಾತು, ಅಡ್ಡ ನಗೆ ಇವೆಲ್ಲವೂ ಇಂದಿನ ಹರಟಿಗೆ ಸಂಸ್ಕಾರವನ್ನು ನೊಡು 
ಪುವು ಟೂ. ೧೧೫). [ಆಡ್ಡ * ಕಥೆ] 

; ಅಡ್ಡ ಕಪ ರ್ರಟಿತೀರ್ಥಕೆ (ನಾ). ಅರ್ಥಬಟ್ಟಿ ಯನ್ನು ಧರಿಸಿದ ಸಂನ್ಯಾಸಿ 
ಗೆಳ ಸಂಪ್ರದಾಯ: ನೀನಿಲ್ಲಿಂದಿತ್ತ ರಾತ್ರಿ ಯೊಳನ್ನ ಮಂ ಬೇಡಿಬಪ್ಪಾ 
ಗಳ್‌ ಬಿಳಿಯ ಕಂಬಳಿಯೆಂ ಪೊದೆದು. ತನಂ ಬತಾ 
ಮಳು )ಿಮೆಂದೊಡಾ ಪ್ರ ಪ್ರಕಾರದೊಳೆ ಚಂ ದಿವಸಂ ನಡೆಯಲವರ್ಗಡ್ಡ 

ಪ್ಪರತೀರ್ಥಕರೆಂಬ oS (ಕಗವಿ. ೧೧೧-೨೦ ರಾಜಾವ). 
jk + ಕಪ್ಪಟಿ + ತೀರ್ಥಕ] 

, ಅಡ್ಡ ಕರಡಿಗೆ (ನಾ). (ಉದ್ದಕ್ಕಿಂತ) ಆಗಲ ಹೆಚ್ಚಾಗಿರುವ ಕರಡಿಗೆ. 

[ ಅಡ್ಡ, * ಕರಡಿಗೆ] 

ಅಡ್ಡ ಕೆಲ್ಲು (ನಾ). “ಬೀಸುವ ಕಲ್ಲು” (ಕಸ್ತೂತೋ). [ಅಡ್ಡ * ಕಲ್ಲು] 

ಅಡ್ಡೆ ಸಜಿ (ನಾ). ೧. ತನಗೆ ಸಹಜವಲ್ಲದ ವೃತ್ತಿ ತ್ರಿಯನ್ನು ಹಿಡಿದ 
ವನು: ಒಂದು ಜೀವನ ಚರಿತ್ರೆಯನ್ನು ಕೂಡ a ಯೋಗ್ಯ ತೆ 
ಯಿಲ್ಲದ ಅಡ್ಡಕಸಬಿಯ ... 'ಇಡಬುದ್ಧಿಯ ಕೆಲಸ ಗ್ರಂಥಸಂಪಾದನೆ 
ಎಂಬ ಅಭಿಪ್ರಾಯವಿದೆ (ಕನ್ನಸಂ. ೨೩೯). ೨. ಕೆಲಸದಲ್ಲಿ ನುರಿಯದ 
ವನು; ಕೆಲಸವನ್ನು ಸರಿಯಾಗಿ ಮಾಡಲಾರದವನು : ಸರಿಯಾದ 
ದೃ ಷ್ಟಿಯಿದ್ದಲ್ಲಿ ಸಣ್ಣ ವಯಸ್ಸಿನ ಆಡ್ಡ ಕಸಬಿಗಳೂ ಕೊಡ ಬೇಗನೆ ತಮ್ಮ 
ಕೆಲಸದಲ್ಲಿ ಜಾಣ್ಮೆಯನ್ನೂ ಕುಶಲತೆಯನ್ನೂ ಹೊಂದುವರು (ನಿಮ್ಮ Wy 
೩೭). ೩. [ಅಶಿಷ್ಟ] ವೇಶ್ಯೆ (ಉಕ). [ಅಡ್ಡಕಸಬು + -ಇ] 

ಸ್ವಂತ ಸಂಪ್ರ ದಾಯಕ 
ಹೊಂದಿರದ ಕಸಬು; ಮುಖ್ಯವೃತ್ತಿಗಿಂತ ಬೇರೆಯಾದ ಕಸಬು 

(ಸ್ಯಾಂಡ್‌). :ಅಡ್ಡ ಕಸುಬು : ೧. ವರ್ತಕನು ವೈದಿಕತನವಂ ನು 

ವದು ಅಡ್ಡೆ ಕಸುಬು" (ಸ್ಕಾಂಡಂ*). ೨. (ಮುಖ್ಯ ವೃತ್ತಿಯ) ಜೊತೆಗೆ 

ಇಟ್ಟುಕೊಂಡಿರುವ ಬೇರೆಯ ಕಸಬು; ಉಪವೃತ್ತಿ. 
[ಆಡ್ಡ + ಕಸಬು) 
ನೋ. 


ಅಡ್ಡ ಕಟ್ಟ ಗೆ (ನಾ). ಒಂದು ಬಗೆಯ ವಾದ್ಯ : ಉಪ್ಪಂಗ, ಏಕನಾದ, ! 130] ಅಡ್ಡೆ ಕಾಲುಹಾಕು "ಅಡ್ಡಗಾಲುಹಾಕು' ನೋ. 


ಕೆಯ ಟಿ, ಅಡ್ಡಕಟ್ಟಗೆ.. . ಒಂದೂ ಇಲ್ಲ ಕತ (ಸುಗುಗಂ. 
೯೬-೧೩), [ಅಡ್ಗೆ “ಟ್ಟ ಗೆ) | 

ಅಡ್ಡ ಕಟ್ಟು "ಅಡ್ಡ ಂಗೆಟ್ಟು / ಸೋ. 

ಅಡ್ಡ ಕಟ್ಟು (ನಾ. ೧. ಅಡ್ಡಲಾಗಿ ಹಾಕಿರುವ ಕಟ್ಟು, ತಡೆ. | 
"ಅಡ್ಡ ಕಟ್ಟುವಡೆ? ಪರಾ. ೨. ಕೆಲಸಗಾರರು ಕೆಲಸಮಾಡುವಾಗ [45 
ತಮ್ಮ ಧೋತ್ರದ ಕೊನೆಯನ್ನು ಹೆಗಲಮೇಲಿನಿಂದ ಹಿಂದಕ್ಕೆ | | 
ತೆಗೆದುಕೊಂಡು ಹಿಂಭಾಗದಲ್ಲಿ ಬಿಗಿದು ಕಟ್ಟಿ ಕೊಳ್ಳುವ ಕಟ್ಟು! 
(ಉಕ. 4). [ಅಡ್ಡ * ಕಟ್ಟು] | 

ಅಡ್ಡ ಕೆಟ್ಟುವಡೆ (ಕ್ರಿ). ಅಡ್ಡಕಟ್ಟನ್ನು ಪಡೆ; ತಡೆಯನ್ನು ಹೊಂದಿರು: 
ಸಂಧ್ಯಾನಯುಕ್ತಾತ್ಮಪತಿಗಳ ಜನ್ಮಜಾಡ್ಯದೊಳ್‌ ತಾನಡ್ಡಕಟ್ಟುವಡೆದಾ 
ಕಾನಗಟ್ಟಿ ಸ್ಮರವೈರಿಯಾಶ್ಷಣಘಾತಕೆ ಅನದೊಡೆ (ಜಿಬಪು. ೨೦-೨೦). 

(ಆಡ್ವಕಟ್ಟು * ಪಡೆ] 

ಅಡ್ಡಕೆಟ್ಟಿ, ಅಡ್ಡಗಟ್ಟಿ (ನಾ). (ನದಿ ಮೊದಲಾದವಕ್ಕೆ) ಅಡ್ಡಲಾಗಿ' 
ಹಾಕಿರುವ ಕಟ್ಟಿ. ಅಡ್ಡಗಟ್ಟಿ (8). [ಅಡ್ಡ * ಕಟ್ಟಿ; | 

ಅಡ್ಡ ಕತ್ತರಿ (ನಾ). “ಕತ್ತೆ ರಿತು *ಗಳನ್ನು ಬಂಧಿಸುವ ಅಡ್ಡತೀರು 
(ಸಿಸಂಗ್ಲಾ ೨೬). [ಅಡ್ಡ * ಕತ್ತರಿ] 


40 


45 


; ಅಡ್ಡ 


| ಅಡ್ಜೆಕಾಲುನೆ (ನಾ). ದೊಡ್ಡ ಕಾಲುವೆಯಿಂದ ಹೊರಡುವ ಸ 


ಕಾಲುವೆ; ಕವಲುಗಾಲುವೆ (8). [ಅಡ್ಡ ಕಾಲುವೆ] 


| ಅಡ್ಡ ಕಾನಡಿ (ನಾ). ಕೊರಳ ಹಿಂಭಾಗದಲ್ಲಿ ಅಡ್ಡ ಲಾಗಿಟ್ಟು ಕೊಂಡು 


ಹೊರುವ ಕಾವಡಿ (8). [ಅಡ್ಡ * ಕಾವಡಿ) 


ಅಡ್ಡಕಾವಲಿ (ನಾ). ೨ ಅಡ್ಡ ಕಾಲುವೆ. 


[ಅಡ್ಡ * ಕಾವಲ್ಕಿ (ಆ ಕಾಲುನೆ)] 


ಅಡ್ಡಕೀಲಿ (ನಾ). (ಬಾಗಿಲಿಗೆ) ಅಡ್ಡಲಾಗಿ ಹಾಕುವ ಅಗಳಿ 


(ಉಕ. ಕ). [ಅಡ್ಡ +೬ ಕೀಲಿ] 


ಅಡ್ಡ ಕುಂಟೆ (ನಾ). (ಹೊಲದಲ್ಲಿ) ಅಡ್ಡಲಾಗಿ ಹೊಡೆಯುವ ಕುಂಟಿ. 


[ಅಡ್ಡ + ಕುಂಟೆ] 


ಅಡ್ಡೆ ಕೊಸು, ಅಡ್ಡಗೂಸು (ನಾ). ೧. ಕೈಗಳ ಮೇಲೆ ಅಡ್ಡಲಾಗಿ 


ಮ ಲಗಿಸಿ ಎತ್ತಿ ಕೊಂಡಿರುವ ಮಗು; ಕೈಯಲ್ಲಿ (ಸೊಂಟದ 
ಮೇಲಲ್ಲ) ಎತ್ತಿಕೊಂಡ ಮಗು (ಕ). ೨. ಜನನಕಾಲದಲ್ಲಿ ಗರ್ಭ 
ಕೋಶದಲ್ಲಿ ಅಡ್ಡ ಲಾಗಿರುವ ಮಗು (9). ಅಡ್ಡಗೊಸು (9). 
[ಅಡ್ಡ * ಕೂಸು] 

ಕೆಯ್‌, ಅಡ್ಡಗೆಯ್‌, ಅಡ್ಡಗೈ (ನಾ). ೧. ಅಡ್ಡಲಾಗಿ ಇಟ್ಟಿ 


೦ 


ಅಡ್ಡ ಕೆಲಸ ೧೫೪ ಅಡ್ಡಗೆರೆ 


ರುವ ಕೈ (8). ೨. ಯಕೃತ್ತಿನ ಒಂದು ರೋಗ. ಅಡ್ಡಗೆಯ್‌: | | ಈ oly ರಂಗನು ಆಡ್ಡಗಲ್ಲಾದನು (ರಂಗರೋ. ೨೮) 

೧. (೬). ಅಡ್ಡಗೈ : ೨. ಅಡ್ಡಗೈಗೆ:-- ಹಾಗಲ ಜೇರಂ ಮೊಸರಲ್ಲಿ i 1 * ಕಲ್ಲು (ಆ ಕಲ್ಕಾ)] 

ಅರೆದು ಬತತ. ಎಣ್ಣೆಯಲ್ಲಿ ಕಲಸಿ ತೊಡೆಯುವುದು (ನಿವೈನಿ. ೧೯೭). | ಅಡ್ಡ ಗನ” (ನಾ). ೧. ವಕ್ರವಾದ ಕವಿತ್ವ. ೨. ಅರ್ಧಾಂತಕವಾಗಿ 
[ಅಡ್ಡ * ಕೆಯ್ಯ್‌) ರುವ, ಪೂರ್ಣವಲ್ಲದ ಕವಿತೆ. ೧೨: ನು ಗವಿತೆಯಂ ಮಾಡಿ 


ಮಹಾವ್ಯ ವಸಾಯಂಗೆಯ್ವ ಮರುಳ್ಗವಿಗಳ್‌ ತಾವೇಂ ಗುಣಾಢ್ಯರಂ ಮಸು 
| ಳಿಸರೇ (ಗದಾಯು. ಹುಳ [ ಅಡ್ಡ» * ಕವಿತೆ] 
| ಅಡ್ಡಗಾಲಿಕ್ಕು (ಕ್ರಿ). ತಡೆಮಾಡು ; ಅಡ್ಡಿ ಪಡಿಸು; ವಿಘ್ನಮಾಡು : 
| ಒಳ್ಳೆ ಯ ಕೆಲಸಕ್ಕ ಅಡ್ಡಗಾಲಿಕ್ಕು ವವರೇ ಬಹಳ ಜನ (ರೂಢಿ). 
[ug ಗಾಲು +೬ ಇಕು ಸ್ಯ) 


(Se ೫-೨೮೫ ಕಿ). ೨. ಮಾಡಬಾರದ ಕೆಲಸ (ಉಕ). 
[ಅಡ್ಡ * ಕೆಲಸ] 
ಅಡ್ಡ ಕೊಯ್ತು (ನಾ). (ಕರಾ) ಅಡ್ಡ ಡ್ಡ ಲಾಗಿ ಕೊಯ್ಯುವುದು, 
ಸೀಳುವುದು. "ಅಡ್ಡ ಕಂಡು? ಪರಾ. [ಅಡ್ಕ ಕೊಯ್ತ] 
ಅಡ್ಡ ಕೋಲು (ನಾ). “ಅಡ್ಡ ಡ್ಡಲಾಗಿರುವ ಕೋಲು ಅಥವಾ ಮರದ | 10; ' ಅಡ್ಡ ಗಾಲು, ಅಡ್ಡ ಕಾಲು (ನಾ). ೧. ನಡೆಯುವಾಗ ಅಡ್ಡಡ್ಡಲಾಗಿ 


| 
| 
| 
ಅಡ್ಡ ಕೆಲಸ. (ನಾ). ೧. ಪ್ರ ಕೃತವಲ್ಲದ ಬೇರೆ ಕೆಲಸ; ಹೆಚ್ಚಿನ ಕಳಿಸ 5 
( 
| 
| 
| 
| 


ಪಟ್ಟ (ಕಿ). [ಅಡ್ಡ್ಯ* ಕೋಟು (ಆ ಕೋಲ್‌)) || ಇಡುವ ಕಾಲು. ೨. ಬೇರೊಬ್ಬರ ನಡಗೆಗೆ ಅಡ್ಡಲಾಗಿ "ಒಡ್ಡು ವ 
ಅಡ್ಡ ಗುಜ "ಅಡ್ಡ ಕಂಜ] ನ | : ಕಾಲು; ತೊಡರುಗಾಲು. "ಅಡ್ಡ ಗಾಲು ಹಾಕು” ಪರಾ. ಅಡ್ಡ 
ಅಡ್ಡೆ ಗಟ್ಟಿಲ್‌ (ನಾ). ಅಡ್ಡಗಟ್ಟಿ; ಏರಿ: ಅಲ್ಲಿಂ ಬರ ತೋಟವೊಳಗಾಗಿ | | ಕಾಲು : "ಅಡ್ಡಕಾಲು ಹಾಕು' ಇಕ್‌ 

ಮೇರೆ ಅಡ್ಡ ಗಟ್ಟ 4 ಬರ ತೆಂಕಣ ಮೇರೆ (ಸೌಇಇ. ೫-1, | i [ ಅಡ್ಡ 4 ಕಾಲ್ಕು (ಆ ಕಾಲ್‌)] 

೨೬೩-೯೬ ; 1179). ''ಅಡ್ಡಗಟ್ಟು + ಅಲ್‌] (15: ಅಡ್ಡಗಾಲು ಹಾಕು ಅಡ್ಡ ಕಾಲು ಹಾಕು (ಕ್ರಿ). - ಅಡ್ಡ ಗಾಲಿಕ್ಕು : 
ಅಡ್ಡ ಗಟ್ಟಿಗೆ (ನಾ). ಮರದ ಅಡ್ಡ ಪಟ್ಟಿ. [ಅಡ್ಡ * ಕಟ್ಟೆ] | ಗೆಂಗನಹಳ್ಳಿ ಯಲ್ಲಿ ಈ “ಇರಡೀ ಮಜಲನ್ನು ಎರಡು ಮನೆತನದವರು 
ಅಡ್ಡಗಟ್ಟು, "ಅಡ್ಡಂಗಟ್ಟು' ನೋ. bi ಮಾಡುತ್ತಿದ್ದರು. , , ಒಂದು ಮನೆತನದವರು ಇದನ್ನು ಬಾರಿಸತೊಡಗಿ 
ಅಡ್ಡಗಟ್ಟು, (ನಾ). - ಅಡ್ಡ ಕಟ್ಟಿ. [ಅಡ್ಡ * ಕಟ್ಟು] i i ಹರೆ ಇನ್ನೊಂದು ಮನೆತನದವರು ಅತ್ತ ಸುಳಿಯುತ್ತಿದ್ದಿಲ್ಲ, ಒಮ್ಮೊಮ್ಮೆ 
ಅಡ್ಡಗಟ್ಟೆ "ಅಡ್ಡ ಕಟ್ಟಿ? ನೋ. i i ಆಡ್ಡಗಾಲುಹಹಾಕಲು ಪ್ರಯತ್ನಿಸುತ್ತಿದ್ದರು (ಹಬ್ಬಿಬ. ೩೬) ; ತನ್ನ ಚಿನ್ನದ 
ಅಡ್ಡಗಣೆ (ನಾ). ಹಡಗಿನ ಕೂವೆಮರ (ಕಿಸಂಗ್ಲಾ. ೧೩೩). 120; ಹುಚ್ಚಿಗಾಗಿ ಇನ್ನೊಬ್ಬ ರ ಅನ್ನ ಕೈ ಅಡ್ಡಗಾಲು ಹಾಕತಾ ನಿಂತಾನ 

[ಅಡ್ಡ * ಗಣೆ] : (ಜನಜೀ, ೬). ಅಡ್ಡ ಕಾಲು ಹಾಕು: pe ಕೆಲಸಕ್ಕೂ ಅಡ್ಡ ಕಾಲು 


ಅಡ್ಡಗಯ್ದು (ನಾ). ಒಂದು ಬಗೆಯ ಕತ್ತಿ; ಅಡಾಯುಧ ().; ! ಹಾಕುತ್ತಾನೆ (ಸ್ಯಾ ರಡರ್‌). [ಅಡ್ಡಗಾಲು * ಹಾಕು (ಆ ಪಾಯ್ಯು,) 
“ಅಡ್ಡ ಗಯ್ದು ವಿಡಿ? ಪರಾ. [ಅಡ್ಡ * ಕಯ್ಮು) | | ' ಅಡ್ಡ ie A ಪಕ್ಕದಿಂದ ಬೀಸುವ'ಗಾಳಿ (ಕಿಸಂಗ್ಲಾ. ೪. 
ಅಡ್ಡ ಗಯ್ಮು ವಿಡಿ (ಕ್ರಿ). ಅಡ್ಡ ಗಯ್ದು ವನ್ನು ಹಿಡಿ: ಅನುನರಜೊಳ್‌ | | 1 * ಗಾಳಿ] 
ಕುದುರೆಯೇಟಾದಾತನಾನೆಯೇಜಲಕ್ಕು ಮಾನೆಯೇಜ್‌ದಾತಂ ಕುದುರೆ 25| ಅಡ್ಡ "ಅಡ್ಡ ಯಿಸು? ನೋ. 
ಯೇಜಲಾಗ ಬಿಲ್ವಿಡಿದಾತನಡ್ಡ ಗಯ್ಲು ''ಿಡಿಯಲಕ್ಕು ವಡ ಗಯ್ದು ಬಡಾ | ಅಡ್ಡೆಗೀಚ (ಕ್ರಿ ಕ್ರ). ೧. ಅಡ್ಡಲಾಗಿ ಗೆರೆ ಎಳೆ (೪). ೨. ಒಂದು ಬರೆ 
ತಂ ಬಿಲ್ವಿಡಿಯಲಾಗ (ಬಂಹರಿ. ೧೧-೧೨೨ ವ). [ಅಡ್ಡ ಗಯ್ದೂ* ಹಿಡ್ಮಿ] | | ವಣಿಗೆಯ ಮೇಲೆ ಅಡ್ಡಲಾಗಿ ಗೆರೆಯೆಳೆದು ಹೊಡೆದುಹಾಕು (8). 
ಅಡ್ಡಗರಗಸ (ನಾ). ಸಣ್ಣ ಗರಗಸ; ಕೈಗರಗಸ: ಒಡ್ಡಿದ ಸಿಡಿ | | [ಆಡ್ಡ * ಗೀಚು] 
ಡೆಂಕಣಿ ಶೂಲ ಸೂನಂಗಿಯಡ್ಡಗರೆಗಸ ಕತ್ತರಿಗಿಚ್ಚು ಅಡ್ಡಾಯುಧ | ; ಅಡ್ಡಗೀಚ್ಕು (ನಾ). ಅಡ್ಡಲಾಗಿ ಎಳೆದ ಗೆರೆ (8). [ಆಡ್ಡ * ಗೀಚ್ಯು) 
ತೀವಿದ ಬಾವಿನೆಲಹು ಕಂಗೆಡ್ಡಮಾಗಿರ್ದವಾ ಹುರದೊಳು (ಸೊಬಸೋ. [30 (ಅಡ್ಡೆ ಗೀಟು (ನಾ). ೧. ಎ ಅಡ್ಡಗೀಚ್ಕು. ೨. ಕೆಳಮಟ್ಟದ ಸ್ಥಾನ: 
೯-೨೮). [ಅಡ್ಡೆ ಗರಗಸ (ಆ ಕರಗಸ)] | | "ಬಹ ಜನ್ಮ ಮದುವೆಯೇ ಆಗುವ. ಇದು ಬೇಡ, ಕೂಡಿಸಿರಿ 
ಅಡ್ಡಗಲ (ನಾ). ಅಡ್ಡಳತೆ; ಅಗಲದ ಅಳತೆ : 4ಅಂಗುಲಿಗಳೊಂದೊಂ| | ಅಡ್ಡಗೀಟು; ಒಲಿದವರು ಎಂಬುದನು ಕಂಡನೇ ದೇವರಿಗೆ ಇದ ನೀಡು 
ದಜಡ್ಡ ಗಲದ ಪ್ರ ಮಾಣೆಂಟು ಜವೆಯಳತೆಯಕ್ಕುಂ” (ಮಂಗರಾ. ೯೬-೧೦); | i | ವುದು ಏನು ದೊಡ್ಡಮಾತು? (ಗೌಮಲ್ಲಿ. ೨೯). "ಅಡ್ಡ ಪಂಕ್ತಿ? ಪರಾ 
| 


ನಾವು ನೊನ್ನೆ ಕೊಂಡುಕೊಂಡ ದುಪ್ಪ ಟಯ” ಆಡ್ಡಗಲ ಬಹಳ ಹೆಚ್ಚು; [ಅಡ್ಡ * ಗೀಟು] 
(ರೂಢಿ). (ಅಡ್ಡ + ಆಗಲ್ಯ. / ತುಳು. ಅಡ್ಡ ಗಲ] iss ಅಡ್ಡ ಗೀರು (ನಾ). = ಅಡ್ಡ ಗೀಚ್ಮು. - [ಆಡ್ಡ * ಗೀರ್ಕು (ಆ ಗೀಲ್ಕು)] 


ಅಡ್ಡೆ ಗಲು (ನಾ). ಅಡ್ಡಳತೆ ಹೆಚ್ಚಾಗಿರುವ, ಬಾದಾಮಿಯಾಕಾರದ | [ಸ (ನಾ). ಅಡ್ಡಲಾಗಿ ಹಾಕಿರುವ ರಾಶಿ; ಅಡ್ಡದಿಣ್ಣೆ: 
ಊಟದ ತಟ್ಟಿ : «ಸೊನ್ನ ಲಿಗೆ - ಅಡ್ಡಗಲು > (ಗಂಗಾಮ. ೩೩೬). ಸೊಣ್ಣನ ಕಟ್ಟಿಯಿಂದಂ 'ಹಾಳಬಸ್ತ್ವೀಕಟ್ಟಿಯಿಂದಂ ಅಡ್ಡಗುಡ್ಡೆಯಿಂದಂ 
[ ಅಡ್ಡ * ಅಗಲ್ಯು ೫ ಆಗಲ್ಮ್‌)] " ಪಡುವಲು (ಎಕ. ೫1೪, ಮಂಡ್ಯ. ೧೫೫-೩೩ ; 1622). [ಆಡ್ಡ + ಗುಡ್ಡೆ] 
ಅಡ್ಡ ಗಲ್ಲು (ನಾ). ೧. ಅಡ್ಡ ಲಾಗಿ ತಡೆಯಾಗಿ ಇರುವ ಕಲ್ಲು: : ಅಡ್ಡ ಗೂಸು "ಅಡ್ಡ ಕೂಸು' ನೋ. 
ಕೋಡಗದ ಅಣಲಿನಲ್ಲಿ LY ಕಂಡೆ ಒಂದು ಚಪ್ಪೆ ಗಲ್ಲಿ ಸಂಪ! w | ಅಡ್ಡಗೆಡಹು "ಅಡ್ಡಂಗೆಡಪು' ನೋ. 
ಒಂದು ಅಡ್ಡಗಲ್ಲಿನಂದ (ನೋಳಿಮಾ. ೨೨೫-೭೭೮) ; “ಪ್ರಾ du. ಯೋಗವು | ಅಡ್ಡಗೆಡೆ "ಅಡ್ಡಂಗೆಡಿ? ನೋ. 
ಸಾತ್ವಿಕೆಗುಣಸಂಬಂಧನಾದ ತನುಸ್ವರೂಪವಾಗಿಹುಜಿಂಬುದೀಗೆ ಒಂದ; ' ಅಡ್ಡ ಗೆಯ್‌ "ಅಡ್ಡಕೆಯ್‌? ನೋ. 
ಗುಳು ಅಡ್ಡಗಲ್ಲಿನಂದವೆಂಬ ಶಬ್ಧಕೃರ್ಥ ೫ (ಮೋಳಿಮಾ. ಬೀಕು) ; ಈ; ಅಡ್ಡಗೆರೆ (ನಾ). - ಅಡ್ಡಗೀಚ್ಛು: “ಸುಟ್ಟುಂಬೆಯಡ್ಡಗೆರೆ ಹತ್ತುನೂಜಂ 
ಸಿದ್ಧಾ ಂತಕ್ಕೂ ಹಾಗೂ ವಿಶ್ವಸೃಷ್ಟಿ ನಾದದ ಅನೇಕ ಪ್ರತಿಪಾದನೆಗಳಿಗೂ : ಖರಂ ತುಟ್ಟಿತುದಿ ಲಕ್ಕ ಬೆರಳಂ ಮಡಿಯೆ ಸೊನ್ನಕ್ಕು ನೆಟ್ಟಿ ನಂಗೈಯ 
ಯಾವುದು ಹಂಪ ಅಡ್ಡ ಗಲ್ಲಿ. ನಂತಿದ್ದಿ ತೋ ಆದೇ ಪ್ಪಾ ಸನ ವಾದಕ್ಕೆ . 45 ನೌಂಕಲು ಹಾಗಮಿಂತೈದೆ ಕೈಮಾಟ ಸಂಜ್ಞೆಯಕ್ಕುಂ (ಮಂಗರಾ. 


ಪ್ರತಿಸಿದ್ಧಾಂತವಾಗಿ ಪರಿಣಮಿಸಿತು (ಭೂಹುಟ್ಟು. ೧೬). ೨. "ತಡೆ; ಅಡ್ಡಿ: : ೧೦೩-೭). [ಅಡ್ಡ * ಗೆರೆ) 


ಅಡ್ಡಗೆರೆಮುಕ್ಕಾಲು 


ಅಡ್ಡಗೆರೆಮುಕ್ಕಾಲು (ನಾ). (ಹಿಂದಿನ ಕಾಲದ) ತಕ್ಕಡಿಯ ಗುರು | 
ತಿನ ಕಾಲಾಣೆ ನಾಣ್ಯ (ಕಿಸಂಗ್ಲಾ. ೬೨). [ಅಡ್ಡಗೆರೆ * ಮುಕ್ತಾ ಲು) | 
ಅಡ್ಡಗೆಲ್ಲು (ನಾ). ಅಡ್ಡಲಾಗಿ ಒಡೆದ ಕೊಂಬೆ (ಕಿಸಂಗ್ಲಾ: ೪೪). 
[ಅಡ್ಡ * ಗೆಲ್ಲು] 
ಅಡ್ಡಗೈ "ಅಡ್ಡ ಕೆಯ್‌? ನೋ: 
ಅಡ್ಡ ಗೊಂಬು (ನಾ). ಅಡ್ಡಲಾಗಿ. ಚಾಚಿರುವ ಕೊಂಬೆ: ಬಡವಂ 
ಗೊಪ್ಪುವ: ರಾಜ್ಯಲಕ್ಷ್ಮಿ ಕುರುಡಂಗತ್ತಿದ್ದ ಯಂ ಕೂಪದೊಳ್‌ ಕೆಡೆವಂ। 
ಗಡ್ಡಯಿಪಡ್ಡಗೊಂಬು ರುಜೆಯೊಳ್‌ ಬೇವಂಗೆ ದಿವ್ಯಾಷಧಂ (ಧರ್ಮಾನ್ಯು. | 
೩-೧೭). [ಅಡ್ಡ * ಕೊಂಬ್ಯು] 
ಅಡ್ಡಗೋಡೆ, ಅಡಗೋಡೆ (ನಾ). ೧. ಅಡ್ಡಲಾಗಿರುವ ಗೋಡೆ: | 
ಆ ಗಿರಿಗುತ್ತರದಿಕ್ಕಿಸೊಳದಕೆ ಮಾ ಟಾಗಿ ಪೂರ್ವಾಪರಾಬ್ಧಿಗಳ ತಾಗಿ | 
ಮತ್ತೊಂದಡ್ಡಗೋಡೆಯೆಂಬಂತೆ ಪೆಂಪಾಗಿರುತಿಯಜು ಹೇಮಾದ್ರಿ; 
(ಭರಚ. ೨೮-೭೦) ; ಆಡ್ಡೆಗೋಡೆ ಹಾಕಿ ಮನೆಯನ್ನು ಎರಡು ಪಾಲು: 
ಮಾಡಿದರು (ರೂಢಿ). ೨. ಮನೆಯ ಒಂದು ಭಾಗವನ್ನು ಪ್ರತ್ಯೇಕಿಸು ! 
ವುದಕ್ಕಾಗಿ ಹಾಕಿರುವ ಮೋಟುಗೋಡೆ: ಅಡ್ಡಗೋಡೆಯ ಮೇಲೆ; 
ದೀಪ ಇಟ್ಟಹಾಗೆ (ಗಾಜಿ. ಅಡಗೋಡೆ (೨). ! 
ಅಡ್ಡಗೋಡೆಯ ಮಾತು - ಖಚಿತವಲ್ಲದ, ಸಂದಿಗ್ಧವಾ ದ! 
ಹೇಳಿಕೆ: ಹೀಗೆ ಅಡ್ಡಗೋಡೆಯ ಮಾತನ್ನು ಆಡಬೇಡಿ. ನಿಮ್ಮ ಮನಸ್ಸ; 
ನಲ್ಲಿ ಇರುವುದನ್ನು ಖಚಿತವಾಗಿ ಹೇಳಿ (ಬಜ ಅ ಡ್ಡ ಗೋ ಜಿಯ. 
ಮೇಲಿನ ದೀಪ - "(ಆಲಂ ಎರಡು ಕಡೆಗೂ ಅನುಕೂಲವಾಗುವ | 
ಮಾತು; ಖಚಿತವಲ್ಲದ ಅಭಿಪ್ರಾಯ : ಅಡ್ಡಗೋಡೆ ಮೇಲಿನ ದೀಪ | 
` ದಂತಹ ಮಾತು ನಿಮ್ಮದು (ನಿಂದೆನೆ. ೫). [ಅಡ್ಡ ತ * ಗೋಡೆ] 
ಅಡ್ಕ ್ಲಗೋಲಿಕ್ಕು (ಶ್ರಿ) ಅಡ್ಡಗೋಲನ್ನು ಇಡು; ಕಾಯ ಕಟ್ಟದ ನೆಲಹ | 
`ನೊಲೆಯಮೇಲೆಯಿಳುಹಿಯದು. ಬೀಳದಂದದೊಳತ್ಡ ಗೋಲಿಕ್ಕ ತೊಳೆದ | 
ಗೋಣಿಯ ಪಟ್ಟಿಯಂ ಮುಚ್ಚಿ (ಸೂಪಶಾ. ೫-೨೬). 
[ಅಡ್ಡಗೋಲು + -ಇಕ್ಕು] 
ಅಡ್ಡ ಗೋಲು (ನಾ). ೧. ಅಡ್ಡಲಾಗಿ ಇರಿಸಿದ ಕೋಲು. "ಅಡ್ಡ | 
ಗೋಲಿಕ್ಳು' ಪರಾ. ೨. ಅಡ್ಡಿ; ತಡೆ: ನಮಗ ಇಡಬೇಕಂಬೋ | 
ಅಡ್ಡಗೋಲs ನಿಮಗೆ ಒಡ್ಯಾರ (ನಿರಾಭ. ೧೧೦). 
[ಅಡ್ಡ * ಕೋಲು (ಆ ಕೋಲ್‌)] 
ಅಡ್ಡಚಾಟು (ನಾ). (ಮಳೆ ಬಿಸಿಲುಗಳಿಂದ ರಕ್ಷಣೆ ಪತ್ರಕ. 
ಕಾಗಿ) ಅಡ್ಡ ಲಾಗಿರುವ ಚಾಟು, ಮರೆ. 
ಅಡ್ಡ ಚಾಟು ಹಿಡುಕೊಳ್ಳು ಎ ಆಶ್ರಯವನ್ನು 
(ಆಗ್ಡ್ಯ + ಚಾಟ್ಕು] 
ಅಡ್ಡ ಚಾಳಿ (ನಾ). ನೆಟ್ಟಗಿಲ್ಲದ ನಡತೆ ; ಕೆಟ್ಟ ಚಾಳಿ: ಊರ ಒಕ್ಕಲು: 
ಮನೆಗಳ ಮತ್ತು i, ಕೆಲವು ಅಡ್ಡ ೩%. ಹೆಣ್ಣುಗಳ ಕುರಿತು ಕ 
ಬೇಟಿಯ ಹೊಂಚು ನಡೆಯುತಿತ್ತು (ಒಡ್ಡಿಉ. ೫೯). - [ಆಡ್ಡ * ಚಾಳಿ] | | 
ಅಡ್ಡ ಚಿನ್ನ (ನಾ). ಚಿನ್ನದ ನಾಣ್ಯದ ಅರ್ಧಭಾಗ; ಅರ್ಧ ಹೊನ್ನಿನ 
ಬೆಲೆಯ ಒಂದು ನಾಣ್ಯ (?): ಮತ್ತರಿಂಗಡ್ಡ ಚಿನ್ನ ಲೆಕ್ಕದಿಂದಜು 
ನಣಮಂ ಮೂಜು ಪಣಮಂ ತೆತ್ತುಂಬಂತಾಗಿ ಶಿ ಶ್ರೀ ಯಾಪನೀಯ ಸಂಘದ 
ಪುನ್ನಾಗವೃ ಕ್ಷ -ಮೂಲಗಣದ ಶ್ರೀ ಬಾಳಚಂದ್ರ ಬ್ರಳಟ್ಟಾ ರಳೆದೇವರ ಕಾಲಂ 
ಕರ್ಚಿ (ಎಇ. ೫೪11, ೧೭೫-೩೫ ; 1044). ಆಡ್ಡ + ಚಿನ್ನ] | 
| 
ಇ. 


ಸಡೆ (೪. 


ಅಡ್ಡಚೌಕ (ನಾ). ೧. “ಆಯ ದ ಆಕಾರದ ವಸ್ತ್ರ "9. ೨. ಎ ಅಡ್ಡ 
ಕರಡಿಗೆ. (ಅಡ್ಡ ಚೌಕ] 
ಅಡ್ಡಚ್ಚು (ನಾ). ಅಡ್ಡಲಾಗಿರುವ ಅಚ್ಚಿ ನ ಮರ (ಸ್ಕಾಂಡರ್‌). 
[ಅಡ್ಡ + ಅಚ್ಚ] 


೧೫೫ 


14, ಅಡ್ಡ ಣಾಯಿತ "ಅಡ್ತ ಣಾಯ್ತ 


ಅಡ್ಡಣಾಯ್ತ 
ಅಡ್ಡಜ 


ಜಡ್ಡು (ನಾ). (ಉಕ) ಒಂದು ರೋಗದ ಜೊತೆಗೆ ಬರುವ 
ಬೇರೊಂದು ರೋಗ; ಉಪರೋಗ : ಈಗ ಅಡ್ಡಜಡ್ಡು ಸಂಪೂರ್ಣ 
ಗುಣವಾಗಿದೆ (ಬೆಳಗು. ೨೦); ಈಗೆ ಕೊನೆಗೆ ಸದ್ಯದ ಮಟ್ಟಿಗಿನ ಅಡ್ಡ 
ಜಡ್ಡು ಸಂಪೂರ್ಣ ಮಾಯವಾಗುವವರೆಗಾದರೂ ನಿಲ್ಲಿಸೋಣವೆಂದು 
ಹಾಗೆ ಮಾಡಿದ್ದನು (ಕಾಳರಾ. ೫೮). [ಅಡ್ಡ + ಜಡ್ಡು] 

ಅಡ್ಡ ಜಾಡಿ (ನಾ). ಅಡ್ಡಲಾಗಿ ಹೊಡೆದಿರುವ ಕಂಬಳಿ: ಬೋಳು 
ಮಂಡೆಯು ಬೊದಡೆ ಪುಸ್ತಕ ತೋಳಿನಲ್ಲಾಧಾರೆ ಕಾವಿಯ ಹೋಳು 
ಪಾವಡವಡ್ಡ ಜಾಡಿಯ ಅಧಿಕ ಷಟ್ಸ್ಟ ಲದ (ಶರಲೀ. ೫೯೩-೩). 

(ಅಡ್ಡ, + ಜಾಡಿ] 

| ಅಡ್ಡ ಜಾತಿ, ಅಡಜಾತಿ (ನಾ). ಮಿಶ್ರಜಾತಿ: ಶಹಾಮೃಗವು ಕೆಲವು 

ಲಕ್ಷಣಗಳಲ್ಲಿ ಪಶುಗಳನ್ನೂ ಕೆಲವು "ಲಕ್ಷಣಗಳಲ್ಲಿ ಪಕ್ಷಿಗಳನ್ನೂ ಹೋಲು 

ವದರಿಂದ, ಆದು 21) ಪಕ್ಷಿಜಾತಿಗೂ ನಡುವೆ ಅಡ್ಡಜಾತಿಯ 
| ದಾಗಿ ಇರಬಹುದೆಂದು ವಿದ್ವಾಂಸರು ತರ್ಕಿಸುತ್ತಾರೆ (ಮುಂಬಯಿ. 

ಅಡಜಾತಿ (2). 

[ಆಡ್ಡ + ಜಾತಿ. / ತುಳು. ಅಡಜಾತಿ ; ತೆಲು. ಅಟುಜಾತಿ] 

! ಅಡ್ಡಜ್ಞಾನ (ನಾ). ಬೇರೆ ಕಡೆಗೆ ತಿರುಗಿದ ಮನಸ್ಸು: ಅಡ್ಡಜ್ಞಾನ 
ದಲ್ಲಿ ಕೇಳಬೇಕಾದುದನ್ನೆ ಕೇಳದೆ ಮರೆತಿದ್ದೆ (ಕೃಷ್ಣಭೂ. ೩೫); ಪುಸ್ತಕದ 
ಹಾಳೆಗಳನ್ನು ಅಡ್ಡ ಜ್ಞಾನದಿಂದ ತಿರುನಿಹಾಕುತ್ತಾ ಏನೋ ಯೋಚಿಸು 
ತ್ತಿದ್ದರು. (ರಾಮಾನೆ. ೮೫). [ಅಡ್ಡ + ಜ್ಞಾನ] 

20 | ಅಡ್ಡ ಡಿ (ನಾ). ೧. ಪಾದದ ಅಗಲ: ಅಡ್ಡಡಿ ಎರಡಜುಂಗೇಣು (ಪಸಾರ. 
೧೨೩-೪). ೨. ಅಡ್ಡಲಾಗಿ ಅಥವಾ ಒಳಮುಖವಾಗಿ ತಿರುಚಿ 
ಕೊಂಡ ಪಾದ (ಸ್ಯಾಂಡ್‌) ; ಅಂಗವಕ್ರನು ಅಡ್ಡಡಿಯಾಗಿ ನಡೆಯು 
ತ್ತಾನೆ-(ಸ್ಯಾಂಡ05).- [ಅಡ್ಡ * ಅಡಿ] 

ಅಡ್ಡಣ, ಅಡ್ಡಣ್ಮಿ, ಅಡ್ಡಣೆ (ನಾ). ಗುರಾಣಿ; ಹರಿಗೆ; ಢಾಲು: 
“ಅಡ್ಡ ಣಮೆಂದೆನಲ್‌ ೫ (ಕರ್ಣಾನಿ. ೧೮); “ಅಡ್ಡಣಮೆಂದು 
ಖೇಟಕಂ? (ಕಶಸಾ. ೧೪-೨೬೮) ; ಕಾಮ[ನ][ಪಾಠಾಂ. ನೊ]ಡ್ಡಣದಂತೆ 
ದೊಡ್ಡಿತ್ತಾಗಿ ಮಾಜುವುದ್ವೃತ್ತನನೃತ್ತತೆಯನೀಟ್ದಿ (ಪಂಪಭಾ. ೨-೩೯ವ) ; 
ಮಾಯೆಯೆಂಬಡ್ಡಣಮಂ ಪಿಡಿದು ಮೋಹಮೆಂಬ ಸುರಗಿಯಂ ಕಟ್ಟ 
(ಧರ್ಮಾಮೃ. ೧೦-೮೭ ವ) ; ಹರನ ಹಗೆಯಡ್ಡಣ ವಿಳಾಸಿನಿಯರ ಮನೋ 
ರಥಫಲವೆನಲು ಮಿಗೆ ಮೆಜಕಿದನುದಯಾಚಲದ ಚಾವಡಿಯಲಿ ಸುಧಾ 
ಸೂತಿ (ಕುವ್ಯಾದ್ರೊ ಪ್ರ, ೧೭-೧೭); (ಶಾಂತಿಪು. ೮-೩೮ ; ಚಂದ್ರಫು. ೧೦-೭೨ 
ನೋ). ಅಡ್ಡ ಜೈ: : ತಳಿರ್ಗಾವಿಯುಡೆಯನಡ್ಡಣಿಗೆಯ್ದೆಂ (ಚಿಕ ವಿ. 
| ss). ಅಡ್ಡ ಜೆ. : ಥಳಥಳಿಸುವ ಖಡ್ಗವಿಡಿದೆಡಗೈಯೊಳು ತಳೆದಡ್ಡಣೆ 
i ಗಳ ಭಟರು ಕುಳಿತು ಮಂಡಿಯ ಹೂಡಿ (ಜೀವಂಸಾಂ. ೮-೩೫). 

155 | [ಪ್ರಾ. ಅಡ್ಡಣ (೮ ಸಂ. ಅಡ್ಡನ). / ತುಳು. ಅಡ್ಡಣ, ಅಡ್ಡಣೆ; 
| -ತೆಲು. ಅಡ್ಡನ]. 

| ಅಡ್ಡ ಬದೊಲೆ (ನಾ). ಮೇಲೆ ಬೀಳುವ ಆಯುಧಗಳನ್ನು ವ 
ಗುರಾಣಿಯಂತೆ ಉಪಯೋಗಿಸುವ ತೊಲೆ (2): 
ಕೀಲಾಯುಧ ಬಲಿದಡ್ಡಣದೊಲೆ ಕಣ್ಣೆಸೆದುವು ತೆನೆಯ ಸಂ ಹ 
(ಕಂನವಿ. ೬-೨೨). [ಅಡ್ಡಣ* ತೊಲೆ] 

ಅಡ್ಡ ಣಾಯತ "ಅಡ್ಡ ಣಾಯ್ತ 2. ಜೂ 
ತೆಲೆಮುಟ್ಟು ಅಡೊರ್ಮೆಯೆ ನುಡದು ಹಾಯಿಯ ಭುತಿ 
ನಿಸೆ (ಶಾಂತೀಶ್ವ. ೩-೯೯). [ಅಡ್ಡಣಾಯತ (ಆ ಅಡ್ಡಣಾಯ್ತ) * ಪಡೆ) 

ನೋ. 

ಅಡ್ಡೆ ಣಾಯತ, ಅಡ್ಡಣಾಯಿತ (ನಾ). ಅಡ್ಡಣ 


| 
| 
| 
| 
| 
| 
| 


i ೪-೧೮೯): 


15 


| 
| 
i 
| 
| 
| 
3 
| 
ಹೆ 


40 


| 
| 


: ಅಡ್ಡೆ ಣಾಯ್ತೆ, 


ಅಡ್ನಣಿ, ೧೫೬ ಅಡ್ಡದಂಡಿಗೆ 


ವನ್ನು, ಗುರಾಣಿಯನ್ನು ಹಿಡಿದಿರುವವನು ; ಹರಿಗೆಕಾರ : ನಿಲ್ಲ 
ದಾಗಳು ಸಿಂಹರಥನಾ ಬಿಲ್ಲ ಪಡೆ ತಾಗಿದುದು ಬೇಗದಿ ಚಿಲ್ಲಿದೊಡೆ ತನ್ನಡ್ಡ | 
ಣಾಯ್ತರು ಕಾಳಗವ ತೊಡಲು (ಸಾಳ್ವಭಾ. ೯-೧೩). ಅಡ್ಡಣಾಯತ : | 


"ಅಡ್ಡಣಾಯತವಡೆ' ಪರಾ. ಅಡ್ಡಣಾಯಿತ : ಬಿಲ್ವಡೆಯೊಳಡ್ಡ 


; ತರೆದ ಮುಖದಲಿ ಸೂಸಿದರು ಸಮರಥರು (ಕುವ್ಯಾಅ. ೧೯-೪೨); ಕೃಪಾ 
i ಣದಲಿ ಕಡಿ ನಾಲ್ಯ ತೋಜ್‌ಸುವ ಅಡತರದಲವನಿಪರ ಹಯ ಮುಂಗು 
\ 

| ಡಿಯ ಮುಜಕಿದು ವಿಘಾತಿಯಲಿ ಥಟ್ಟೊಡೆದು ಹಾಯ್ವತಿ ಭಾಷೆಗಳ ಬಿರು 
| ದಂಕರೇಆ್‌ದರು (ಕುವ್ಯಾಭೀ. ೪-೫೭). ೩. ವಕ್ರತೆ (ಉಕ): ಆತ 
H 
| 
| 
| 


ಬಹಳ ಆಡತರದ ಮನುಷ್ಯ (ರೂಢಿ). ೪. ಇಕ್ಕಟ್ಟು; ದುರ್ಗಮ: ಆ 
(ಸಾಳ್ವಭಾ. ೧೫-೧೦). [ಅಡ್ಡಣ-- -ಆಯ್ತೆ] | ದಾರಿ ಬಹಳ ಅಡತರವಾಗಿ ಇತ್ತು (ರೂಢಿ). [ಅಡ್ಡ * ತರ] 
ಅಡ್ನಣ್ಣಿ "ಅಡ್ಡಣ' ನೋ. | | ಅಡ್ಡತಲೆ, ಅಡ್ಡದಲೆ (ನಾ). ಮಾಟವಿಲ್ಲದ ತಲೆ; ವಿಕಾರವಾದ ತಲೆ 
ಅಡ್ಡಣ್ಮಿ (ನಾ). - ಅಡ್ಡಣಿಗೆ : ಚಿನ್ನದ ಕಾಲ ಬೆಳ್ಳಿಯ ಕಾಲ ಮಂಚ (8). ಅಡ್ಡದಲೆ (8). [ಅಡ್ಡ * ತಲೆ,] 
ಸುವರ್ಣದಡ್ಡಣಿ ಸುಪ್ಪತಿಗೆ ರನ್ನವಿಟ್ಟರ ರತ್ನ ಗಂಬಳಿ(ಮೋಹತ. ೧೫-೧೭). ಅಡ್ಡತಳಿ (ನಾ). “ಭಿನ್ನವಂಶಗಳಿಗೆ ಅಥವಾ ಭಿನ್ನ ಪ್ರಭೇದಗಳಿಗೆ 
[< *ಸೆಂ. ಆಸ್ಥಾಪನ, / ಮರಾ. ಅಡಣೀ] 10, ಸೇರಿದ ಪ್ರಾಣಿಗಳ (ಅಥವಾ ಸಸ್ಯಗಳ) ಕೂಡಿಕೆಯಿಂದ ಹುಟ್ಟಿದ 
ಅಡ್ಡಣ್ಮಿ (ನಾ). ಮಗ್ಗದಲ್ಲಿ ಹಾಸಿಗೆ ಅಡ್ಡಲಾಗಿರುವ ನೂಲಿನೆಳೆ; ಬೆರಕೆಯ ಪ್ರಾಣಿ, ಸಸ್ಯ” (೫೪೯d. ಇಂಕನಿ). [ಅಡ್ಡ* ತಳ್ಳಿ] 
ಅಡ್ಮೆಳೆ (8) : ಅಡ್ಡಣಿಹಾಕು (ಸ್ಕಾಂಡರ್‌). [ಅಡ್ಡ + ಅಣಿ] | | ಅಡ್ಡತಾಕ್ಕು (ಕ್ರಿ). ೧. ಅಡ್ಡಲಾಗಿ ತಾಗು, ಹೊಡೆ. ೨. ಅಡ್ಡಿ 
ಅಡ್ಡಣಿಗೆ, ಅಟ್ಟಣಿಕೆ, ಅಡಣಿಗೆ (ನಾ). ಊಟದ ತಟ್ಟಿ ಮುಂತಾದ | .. ಮಾಡು; ತಡೆ (8). [ಅಡ್ಡ ತಾಕ್ಕು] 
ವನ್ನು ಇಡುವ ಪೀಠ; ಮಣೆ; ಮುಕ್ಕಾಲುಮಣೆ: “ಪಾತ್ರಥರ|  ಅಡ್ಡತಾಕ್ಕು (ನಾ). ೧. ಒಂದು ದೊಡ್ಡ ಜಮಾನಿನ ಎಲ್ಲೆಯನ್ನು 
ಮಡ್ಡಣಿಗೆ? (ಮ ೦ ಗ ರಾ. ೬೩-೨೫); ಪಿರಿಯ ಪೊನ್ನ ತಳಿಗೆಯು ಮುಟ್ಟುವ ಅಥವಾ ಅದರಲ್ಲಿ ಹಾದು ಹೋಗುವ ಸಣ್ಣ ಜಮಾನು 


15 


Fl € 
ಮುಚ್ಛಮಸಪ್ಪಡ್ನ ಣಿಗೆಯುಮನಿಟ್ಟು (ವಡ್ಡಾರಾ. ೭೮-೧೨) ; ಆರನೆಯೊಳ್‌ | | (ಕಿ). ೨. ಒಂದು ಜಮಿಾನಿನ ಎಲ್ಲೆಯಿಂದ ಹೊರಚಾಚಿಕೊಂಡು, 
x ಲ್‌ ಅಡ್ಡಣಿಗೆಯುಂ ತಳಿಗೆಯುಂ ಆತನಾ ೩೩% ೫ ಣ್ಹನು (ಎಕ.| | ಅದಕ್ಕೆ ಸೇರಿಸಿದಂತೆ, ಕಾಣುವ ಒಂದು ಭಾಗ (ಸ್ಯಾಂಡರ್‌). 
x1, ಚಿತ್ರದು. ೭೫-೧೪ ; 941); ಶಾಸ್ತ್ರನೆ ಅಡ್ಡಣಿಗೆಯಾಗಿ ಆಗಮವೆ ಹರಿ | | [ ಅಡ್ಡ + ತಾಕ್ಕು] 


ವಾಣವಾಗಿ (ಕೋಲಶಾಂ. ೧೨) ; ಸುಣ್ಣದ ಕುಡಿಕೆ ಮಣಿವುಪಕರಣತತಿ | | ಅಡ್ಡತಿಡ್ಡ, "ಅಡ್ಡಾದಿಡ್ಡಿ? ನೋ. 
ಬಟ್ಟಿ ಲು ಪಡಿಗನಡ್ಡ ಣಿಗೆ ಪರಿಯಾಣ (ಬಸಪು. ೧೨-೧೨) ; ನವರತ್ನ ಕೆತ್ತಿ |20: ಅಡ್ಡತಿಡ್ಚ್ಯ "ಅಡ್ಡಾದಿಡ್ಡಿ' ನೋ. 
ದಡ್ಡಣಿಗೆಯ ಮೇಲೆ ತೆತ್ತಿಸಿ ಹೊಂಬರಿಯಣವಿಟ್ಟು (ಮೋಹತ. ೧೪-೭) | ಅಡ್ಡತಿನಿಸು (ನಾ). (ಉಕ) ಊಟದ ಕಜೆ ಗಮನ ಕೊಡದೆ ನಡು 
ಅಚಲೆ ಉತ್ತರಳೊಡದೆ ಅಡ್ಡಣಿಗೆಯೊಂದನ್ನು ಹತ್ತಿರ ಎಳೆದು, ಚಾದ | ನಡುನೆ ತಿನ್ನುವ ತಿಂಡಿತಿನಿಸು : ಅವನಿಗೆ ಅಡ್ಡ ತಿನಿಸೇ ಹೆಚ್ಚು ಸೇರು 
ಬಟ್ಟಲನ್ನು ಅದರ ಮೇಲಿಟ್ಟಳು (ಅರಗಿ. ೧೫೮). ಅಟ್ಟ್ಟೀಣಿಕೆ : ಯುವತಿ ! ತ್ತದೆ (ರೂಢಿ). (ಅಡ್ಡ * ತಿನಿಸ್ಕು) 
ಯೋರ್ವಳು ನೀಲದಟ್ಟಿಣಿಕೆಯ ಮೇಲೆ ನವಸ್ವರ್ಣಪಾತ್ರವನಿರಿಸೆ(ಜ್ಞಾನಚ, | | ಅಡ್ಡತಿರುಗು (ಕ್ರಿ). ಬೇರೆಯ ಕಡೆಗೆ ತಿರುಗು: ತಿಂಮನ ತಲೆ 
೨-೧೨೪). ಅಡಣಿಗೆ: ಮಾಡಿದ ಧರ್ಮ ಯಾ ನೆಯಿನೇದ್ಯಕ್ಕೆ ವೊ ಚ| ಮುಂದೊಮ್ಮೆ ಅಡ್ಡ ತಿರುಗಿ ಇನ್ನೊಂದು ಹಾದಿ ಹಿಡಿಯಿತು (ಹುಚ್ಚುಹು. 
ಅಡಣಿಗೆ ೧ ಮಾರಿ ೩% ಕ್ವಂ ಮಂಗಳೆ (ಎಕ. ೪, ಬೇಲೂರು. ೫೫-೮ ; 1405). | | ೧೭). [ಆಡ್ಡೈ * ತಿರುಗ್ಕು] 

| 


| 
(ಆ *ಸಂ. ಅಸ್ಥಾ ಪನಿಕಾ] | | ಅಡ್ಡತಿರುವು (ಕ್ರಿ). ನೇರವಾಗಿ ಹೋಗದಂತೆ ಮಗ್ಗುಲಿಗೆ ತಿರುಗಿಸು; 
ಅಡ್ಡಣಿಗೆಯ್‌ (ಕ್ರಿ). ಗುರಾಣಿಯನ್ನಾಗಿ ಮಾಡಿಕೊ: ಪೊಸ | ಅಡ್ಡಲಾಗಿ ತಿರುಗಿಸು (8). [ಅಡ್ಡ + ತಿರುವು] 
ಮೆಯ್ವೆತ್ತಸಮಶರಂ ಸಸಿಯ ನೆರಂಗೊಂಡು ಗಂಡು ಮಾಲುತ್ತಾ ರ್ಪಿಂದಿ | | ಅಡ್ಡತಿರುವುು (ನಾ). ೧. ಅಡ್ಡಲಾಗಿ ತಿರುಗುವ ಮೂಲೆ. ೨.- ಅಡ್ಡ' 
ಸುತಿಸುತಿದೆ ಮಸಗಿದಪಂ ಪಸಮಡಿತಳಿರ್ಗಾವಿಯುಜಿಯನಡ್ಡಣಿಗೆಯ್ದೆಂ 30! ರಸ್ತೆ (ಉಕ): ನಮ್ಮ ಮಿತ್ರನ ಮನೆ ಮುಖ್ಯ ಬೀದಿಯ ಹತ್ತನೆಯ 
| ಅಡ್ಡತಿರುವಿನಲ್ಲಿದೆ (ರೂಢಿ). [ಅಡ್ಡ * ತಿರುವ] 


(ಚಿಕವಿ. ೬-೧೨೨). [ಅಡ್ಡಣಿ (ಆ ಅಡ್ಡಣ)* ಗೆಯ್‌] 


ಅಡ್ಡಣೆ, "ಅಡ್ಡಣ' ನೋ. | | ಅಡ್ಡೆ ತೊಡರು, (ತ್ರೆ). ಅಡ್ಡಿ ಪಡಿಸು; ತಡೆ: ನನಗೆ (ಅಥವಾ ನನ್ನ ಕೆಲ 

ಅಡ್ಡಣ್ಕೆ (ನಾ). ಅಡ್ಡ ಕಟ್ಟಿ; ಏರಿ. "ಅಡ್ಡ ಣೆಕಂಡಿ? ಪರಾ. | | ಸಕ್ಕೆ) ಅಡ್ಡತೊಡರಿದನು (ದಕ. ಕ). [ಅಡ್ಡ ೪ ತೊಡರು] 
[ಅಡ್ಡ * ಅಣೆ] ಅಡ್ಡ ತೊಡರು, (ನಾ). ನಡುವೆ ಬಂದ ಅಡ್ಡಿ ; ವಿಘ್ನ (8). 

ಅಡ್ಡಣ್ಕೆ (ನಾ). ಒಂದು ಮೂಲಿಕೆ (ಮೈಔಗಿ. ೧೧೭೬). [?] 35 [ಅಡ್ಡ * ತೊಡರ್ಕು) 

ಅಡ್ಡಣೆಕಂಡಿ (ನಾ). ಅಡ್ಡ ಕಟ್ಟಿಗೆ ಮಾಡಿರುವ ಕಂಡಿ; ತೂಬು (?):| | ಅಡ್ಡತೊಲಗು (ಕ್ರಿ). ದಾರಿಯಿಂದ ಆಚೆಹೋಗು, ಹೊರಟು 


| ಹೋಗು (8). [ಅಡ್ಡೈ* ತೊಲಗು] 


ಗ್ರಾಮಕ್ಕೆ ಆಗ್ನೇಯದಲ್ಲಿ ಅಡ್ಡಣೆಕಂಡಿ ಬಳಿಯ ಪಡುವ ಮುಖವಾಗಿ ನೆಟ್ಟ 
ಕಲ್ಲು (ಎಕ. 20೪, ನಂಜನ. ೨೯೫, ಪು. ೧೫೦; 1716). [ಅಡ್ಡಣೈೆ-ಕಂಡ್ಮಿ] | | ಅಡ್ಡತೊಲೆ, ಅಡ್ಡದೊಲೆ (ನಾ). ಅಡ್ಡಲಾಗಿ ಹಾಕಿರುವ ತೊಲೆ. 
| ಅಡ್ಡ ದೊಲೆ (8). [ಅಡ್ಡ * ತೊಲೆ] 


ಅಡ್ಡೆ ತರ, ಅಡತರ (ನಾ). ೧. ಅಡ್ಡಲಾಗಿ ನಿಲ್ಲುವ ಅಥವಾ ಚಲಿಸುವ | | 
ರೀತಿ: ಕೆದಂಪಿನೊಳ್‌ ಕನಕ-ಕುಂಡಲವಡ್ಡ ತರಕ್ಕೆವಂದು, ನಿಶ್ಚಲಮೆನಿ 40; ಅಡ್ಡ ತೋಳು "ಅಡ್ಡ ದೋಳು? ನೋ. 


ಪಂಥ್ರಿಯೊಂದೆಸೆಯೆ (ಚ ಂದ್ರಪು.- ೩-೫೧); ಶಂಕೆಯಿಲ್ಲದೆ ಬಂದು | ; ಅಡ್ಡದಂಡಿ (ನಾ). ತಕ್ಕಡಿಯ ಅಡ್ಡ ಕೋಲು (ಕ). 


ಪಿಂಡಾನೆಗಳೊಂದುಗೂಡಿ. . . ವಿಸಟಂಬರಿಯಿಪಡ್ಡತರದೊಳಿಕ್ಕುವ ಧಟ್ಟು ; | [ಅಡ್ಡ * ದಂಡಿ] 
ವರಿಯಿಪ (ರಾಜಶೇ. ೬-೧೧ ವ). ೨. ಅಡ್ಡಲಾಗಿ ಮಲಗಿ ವಿಶ್ರಮಿಸಿ | | ಅಡ್ಡದಂಡಿಗೆ (ನಾ). ೧. ನೆಯ್ಗೆಯಲ್ಲಿ ಹೊಕ್ಕಿನ ನೂಲಿನ ಎಳೆಯ 
ಕೊಳ್ಳುತ್ತಿರುವ ಸ್ಥಿತಿ: ದೇವರಡ್ಡತರಮಲಯದೆಯುಂ ಕರುಮಾಡ | ಮೇಲೆ ಹಾದು ಹೋಗುವ ಮರದ ದಂಡ (8). ೨. ತಕ್ಕಡಿಯ 


ಮನಿಟ್‌ಯದೆಯುಂ ಸುಖಮಿರ್ಪುದಾಮೆ ಸಾಲ್ವೆನೆಮಗೆ ಬೆಸಸುವುದು | 45 ಅಡ್ಡಕೋಲು (ಕಿ). ೩. ಪಲ್ಲಕ್ಕಿಯನ್ನು ಹೊರಲು ಉಪಯೋಗಿ 
(ಶಾಂತಿಪು. ೩-೭೨ ವ). ಅಡತರ : ೧. ಅಲ್ಲಲ್ಲಿ ಕುರುಸೇನೆ ಓಸರಿಸಿತಡ | ಸುವ ಬಿದಿರಿನ ಬೊಂಬು (3). ೪. ಅಡ್ಡ ಪಲ್ಲಕ್ಕಿ (8). ೫. ಎದುರು 


ಅಡ್ಡದಂಡೆ 


ಬದುರಾಗಿರುವ ಎ ರಡು ಗೋಡೆಗಳಿಗೆ ಸೇರಿಸಿ ಬಡುವಿನಂತೆ | | 
ಹಾಕಿರುವ ಗಳು (ಕ). [ಅಡ್ಡ * ದಂಡಿಗೆ] ಕ | 
ಅಡ್ಡದಂಡೆ (ನಾ). ಹಗೇನಿನ ಬಾಯಿಯ ಒಳಅಗಲ (೪). | 
[ಅಡ್ಡ * ದಂಡೆ ?] 
ಅಡ್ಡದಚ್ಬೆ (5). ಅಡ್ಡ ಲಾಗಿ ಇರಿಸಿದ ದಬ್ಬೆ. 
ಅಡ್ಡೆ ದಲೆ "ಅಡ್ಡ ತಲೆ? ಸೋ. 
ಅಡ್ಡೆ ದಾರಿ (ನಾ). ೧. ಮುಖ್ಯವಾದ ದಾರಿಗೆ ಅಡ್ಡ ಲಾಗಿರುವ ದಾರಿ; 
ಅಡ್ಡ ರಸ್ತೆ: ವೂರಿಂ ಮೂಡಯಾ(ಯ)ಡ್ಡ ಸಾಯಂ `ಪಡುವ (ಎಇ.೫1%, | 
1220) ; ಹಂದಿಯು ಅಡ್ಡದಾರಿ ಹಿಡಿದು ಬಲಗಡೆಗೆ ತಿರುಗಿತು | 
(ಹುಟ್ಟಿ ಹ. ೨೬) ; ಅವರಿಗೆ ಕಾಣಿಸದಂತೆ ಯಾವುದೋ ಅಡ್ಡದಾರಿಗೆ ನುಗ್ಗಿ 
ತಪ್ಪಿಸಿಕೊಂಡ (ಶಾರೆಮ. ೧೪೯). ೨. ತಪ್ಪುದಾರಿ: ಪಿತ ಕುಲವನ್ನು | 
ಧಿಕ್ಕರಿಸಿದ ಅಡ್ಡದಾರಿಯನ್ನು ಹಿಡಿದ, ಧರ್ಮಚ್ಯುತಳಾದ ಮಗಳಿಗೆ 
ಉಡುಗೊರೆಯಾಗಿ ಕಳಿಸಿದ್ದಾರೆ (ಎರಸೆ. ೮೧); ಸೂ ಕೂನಾಯಿಗಳ 
ನ್ನೊಪ್ಪಿಸಿ ಅನರೊಡನೆ ರಾಜೀ ಮಾಡಿಕೊಂಡೆ. ಅಂದಿನಿಂದ ನಾನು ಅಡ್ಡ | 
ದಾರಿ ಹಿಡಿದೆ (ಸಂಜಪಂ. ೧೬೪). [ಅಡ್ಡ ದಾರಿ] `ಸ 
ಅಡ್ಡದುಡ್ಡು, (ನಾ). ೧. ಅರ್ಧದುಡ್ಡು ; ಎರಡು ಕಾಸು: ಸತ್ಯ 
ಚೂ ಜಾಗ ಬಿತ್ತುವಗಡ್ಡದುಡ್ಡು ಜಜಕನರ್ಗಿಷ್ಟಾರ್ಥದಾನಂ | 
ಗಳುಂ (ಸೋಮೇಶ. ೬೦). ೨. ಬಹಳ ಕಡಮೆ ಬೆಲೆಯ ನಾಣ್ಯ. 
[ಅಡ್ಡ * ದುಡ್ಡು] 
ಅಡ್ಡದುಡ್ಡ್ಯು (ನಾ). (ನ್ಯಾಯವಲ್ಲದೆ) ಬೇಕೆ ರೀತಿಯಿಂದ ಬರುವ | 
ಹಣ; ಲಂಚ : ಪ್ರಯತ್ನದಿಂದ ಗಳಿಸುವ ದುಡ್ಡಿಗಿಂತ ಅಡ್ಡದುಡ್ಡಿನ 
ಆಸೆಯಿದ್ದನರೆ ಬಹಳ ಜನ (ನಿರಾಭ. ೧೭೦). [ಅಡ್ಡ,* ದುಡ್ಡು] | 
ಅಡ್ಡದುರುಬು (ನಾ). ತಲೆಯ ಒಂದು ಕಡೆಗೆ ಓರೆಯಾಗಿ ಕಟ್ಟಿ; 
ನೊಂಡಿರುವ ಕೂದಲಿನ ಗಂಟು. 
[ಅಡ್ಡ * ತುರುಬು (ಆ ತುಲಂಬ್ಕು)] 
ಅಡ್ಡದೆಲ್‌ (ನಾ). “ಅಡ್ಡ” ಎಂಬ ಹೆಸರಿನ ಸುಂಕ (?): ಕುಪುದ | 
ಲೂರ ಭೊಡರಿಯೂರು ಮನ್ಯುನ್ಮಕ್ಕೆ ಬಿಟ್ಟಿ ಸ್ತಿ ತಿಕ್ರಮಮಾವುವೆನ್ನಡೆ ಅಡ್ಡ 
ದೆ ಕಾಜುದೆಆಕಿ ನಾಟ ೫೫ ೫ ಣನಲ್ವ (ಎಕ. 1%, ಚನ್ನಪ. ೧೬೧-೭ ; 
913). [ಅಡ್ಡ ತೆಲಿ] | 
ಅಡ್ಡಜೊಡ್ಡ (ನಾ). ಅಡ್ಡಡ್ಡಲಾಗಿ ಪರಿಮಿತಿ ಮಾರಿ ಬೆಳೆದಿರುವ (90 
ನನು: "ಅಡ್ಡ ದೊಡ್ಡ ನಾನಲ್ಲಯ್ಯಾ ; ದೊಡ್ಡ ಬಸುಜು ಎನಗಿಲ್ಲಯ್ಯಾ ; | 
ದೊಡ್ಡವರಲ್ಲದೆ ನಿಮ್ಮ ಶರಣರು ಮನ್ನಿಸರಯ್ಕಾ ! (ಬಸವ. ೪೧೨). 
[ಅಡ್ಡ * ದೊಡ್ಡ] 
ಅಡ್ಡ ಮೊಲೆ "ಅಡ್ಡ ತೊಲೆ” ನೋ. 
ಅಡ್ಡೆ ಜೋಳು, ಅಡ್ಡ ತೋಳು (ನಾ). ೧. ಅಡ್ಡಲಾಗಿ ಚಾಚಿರುವ 3 
ತೋಳು (9). ಅಡ್ಡೆ ತೋಳು : ೨. ಇ ಅಡ್ಡ ತೊಲೆ: (ಕಿಸಂಗ್ಲಾ. ೨೬)..! 
[ಅಡ್ಡ + ತೋಳು (ಆ ತೋಳ್‌)] 
ಅಡ್ಡ ದೋಮಿ, ಅಡದೋಳು (ಕ್ರಿ). ಅಡ್ಡಲಾಗಿ ಕಾಣಿಸು: “ರೇಖೆ; 
'ಯೆರಡಡ್ಡ ದೋಜಕಿ [ನಾಠಾಂ. ಯಡದೋಲಶರಲು, ಯೆರಡಡದೋಜಕಿ] | 
ಬೇಳೆ (ಮಂಗರಾ. ಕಿ. ೧೦೫-೧೨). ಅಡದೋಲು : ಮೇಲಿನ 
ಪ್ರಯೋಗದಲ್ಲಿಯ ಪಾಠಾಂತರವನ್ನು ನೋಡಿ. 
[ಅಡ್ಡ + ತೋ] 
ಅಡ್ಡನಗೆ (ನಾ). ತಿರಸ್ಕಾರ ಸೂಚಕವಾದ ಅರೆನಗು ; ಮೈಂಗ್ಯವಾದ| 
ನೆಗು; ಅಪಹಾಸ್ಯ: ಸಲೆಡೊಡ್ಡಿದರು ರಘುಸಗರರವರೊಳಗಡ್ಡನಗೆ 
ಹೊಗದಂತೆ ಮಾಡುವುದುಚಿತ (ತೊರರಾ. ೨-೨-೪೩); ದೊಡ್ಡಮ್ಮ :- 
; (ಭುಜಾಸ್ಫಾಲನೆ ಮಾಡಿಕೊಂಡು ಮುಷಾಮುಸ್ಟಿಯನ್ನಭಿನಯಿಸಿ 


[ಅಡ್ಡ * ದಬ್ಬೈ) 3 


೧೯೬-೩೪ ; 


20 


25 


40 


45 


೧೫೭ 


ಅಡ್ಡ ನಾಮ (ನಾ). ೧. 


ಅಡ್ಡ ನಿಲುವು (ನಾ). ೧. ಉದ್ದಗಲ; ಹಾಸುಹೊಕ್ಕು : 


ಅಡ್ಡ ಪರ 


ಅಡ್ಡನಗೆಯಿಂದ) ಬಾರೆಯ್‌ ಮಿಹಿಕಾಕ್ಷಮಲ್ಲ (ಮಂತ್ರಶ. ೬೩-೧೦). 

[ ಅಡ್ಡ, * ನಗೆ] 
ಅಡ್ಡಹೆಸರು ಅಥವಾ ಕುಲದ ಹೆಸರು. 
(9. ೨. ಸ್ಮಾರ್ತರು ಹೆಣೆಯ ಮೇಲೆ ಅಡ್ಡಲಾಗಿ ಇಟ್ಟುಕೊಳ್ಳುವ 
ಗಂಧದ ಗೆರೆ (8). [ಅಡ್ಡ ನಾನ. / "ಮರಾ. ಅಡನಾಂವ್‌] 


ಅಡ್ಡ ನಾಲಗೆ (ನಾ). ೧. ಸುಳ್ಳು ಹೇಳುವ ನಾಲಗೆ. ೨. ಬಾವಿಯ 


ಬಾಯಿಗೆ ಅಡ್ಡಲಾಗಿ ಹಾಸಿರುವ ಕಲ್ಲು (ಸ್ಕಾಂಡರ್‌). 
ಅಡ್ಡನಾಲಗೆ ಹಾಕು - ೧. ಮಾತಿನ ನಡುವೆ ಬಾಯಿ ಹಾಕು; 
ಪ್ರತಿಭಟಿಸು (ದಕ. $). ೨. ಸಾಯಿ (ಕರಾ). [ಅಡ್ಡ + ನಾಲಗೆ] 


10 ಅಡ್ಡನಿಗೆ (ನಾ). ೧. ಬಟ್ಟಿಗಳನ್ನು ತೂಗಹಾಕುವ ಚೌಕಟ್ಟು 


(ಸ್ಕಾಂಡಂ್‌). ೨. ಮೇಜಿನ ಅರೆ (ಸ್ಕಾಂಡರ್‌). [ಆ ಅಡ್ಡಣಿಗೆ] 
ಹಚ್ಚಡವೆಲ್ಲವು 
ಔಡ ಸ್ಸ ನಿಲುವು ಒಂದೇ ನೇಯಿಗೆಯಾಗಿದೆ (ಸ್ಯಾಂಡರ್‌). ೨. "ಆಯ”ದ 


ಆಕಾರದ ವಸ್ತ್ರ; ಅಡ್ಡ (8). [ಅಡ್ಡ + ನಿಲುವು] 


15 ಅಡ್ಡ ನುಡಿ, ಆಡದ (ನಾ). ವಿರುದ್ಧ ವಾದ ಮಾತು; ಅಡ್ಡಮಾತು 


೧). ಅಡನುಡಿ: ನುಡಿಯಲೊಡಂ ಗ ಪೇಟ್ವಿ ಡನುಡಿಯಂ ತನ್ನಿದಿ 
ರೊಳಾ ಖಳಂ ಕಡೆಗಣ್ಣಿಂ ಕಿಡಿಸೂಸೆ ಘೃತಾಹುತಿಯಂ ಪೊಡೆವ ಶಿಖಿಜ್ಞಾಲೆ 
ಯಂತೆ ಬಾಲೆ ಕೆನಲ್ಡಳ್‌' (ಅನಂಪು. ೧೧-೮೯). [ಅಡ್ಡ * ನುಡ್ಡಿ] 


| ಅಡ್ಡನೆ (ಅ). ಅಡ್ಡಲಾಗಿ ; ಪ್ರತಿಬಂಧಕವಾಗಿ (8). 


( ಅಡ್ಡೆ, * -ಅನೆ. / ತಮಿ. ಅಟ್ಟನೈ] 


ಅಡ್ಡಪಂಕ್ತಿ (ಹಾ). ೧. ಒಂದು ಸಾಲಿನ ಕೊನೆಯಲ್ಲಿ ಅಡ್ಡಲಾಗಿ 


ಊಟಕ್ಕೆ ಕುಳಿತುಕೊಳ್ಳುವವರ ಮತ್ತೊಂದು ಸಾಲು (9: ಅಡ್ಡ 
ಪಂಕ್ತಿಯಲ್ಲಿ ಊಟಕ್ಕೆ ಕುಳ್ಳ ರಿಸಿದರೆ ಅಂತಸ್ತಿನಲ್ಲಿ ಕೀಳೆಂದು ಭಾವಿಸು 

ದ್ವರು (ರೂಢಿ). ೨. ಜೊತೆಗೂಡಿ ಒಂದೇ ಸಾಲಿನಲ್ಲಾ ಗಲಿ, ಆ 
ಗ ಸಮಾನಾಂತರವಾಗಿರುವ ಬೆರೆ ಸಾಲುಗಳಲ್ಲಾ ಗಲಿ 
ಊಟಕ್ಕೆ ಕುಳಿತುಕೊಳ್ಳುವ ಅರ್ಹತೆಯಿಲ್ಲದ, ಆ ಸಾಲುಗಳ 
ಕೊನೆಯಲ್ಲಿ ಬೇರೊಂದು ಅಡ್ಡ ಸಾಲಿನಲ್ಲಿ ಊಟಕ್ಕೆ ಕುಳಿತು 
ಕೊಳ್ಳುವ ಬ್ರಾಹ್ಮಣರ ಒಂದು ಪಂಗಡ (ಸ್ಯಾಂಡರ್‌). ೩. ಸಾಂಪ್ರ 
ದಾಯಿಕವಾದ ಒಂದು ಸಾಲಿಗೆ ಹೊಂದಿಕೊಳ್ಳ ಜೆ. ಬೇಕೆ ನಿಲ್ಲುವ 
ಸಾಲು : ಸಾಕ್ರಟೀಸನು ಅಥೆನ್ಸಿನ ತಾತ್ವಿಕ ರತ ಗೋಷ್ಠಿಗಳಲ್ಲಿ 
ಅಡ್ಡೆ ಪಂಕ್ತಿಯ ಮನುಷ್ಯ ನೆನಿಸಿಕೊಂಡು ಪ್ರ ಪ್ರಸಿದ್ಧ ನಾಗಿದ್ದಂತೆ ತೋರುತ್ತ ಡೆ 
(ಸೋಕ್ರಮ. ೧೬). (ಅತ್ತ + ಸಂತ) 

' ಅಡ್ಡ ಪಂತಿ (ನಾ). = = ಅಡ್ಡ ಪ ಜಾತಿಯವರಾರೂ ಇವನ ಮನೆಗೆ 
ಊಟಕ್ಕೆ ಬರುವಂತಿಲ್ಲ. ಮ ಮನೆಯಲ್ಲಾದರೂ ಊಟ ಮಾಡಬೇ 
ಕಾದರೆ po ತನ್ನೆ ಎಂಜಲೆಲೆ ತಾನೆ ಎತ್ತಿ ಸಾರಿಸಬೇಕು - ತಾನು 
ಭ್ರಷ್ಟ ಎಂಬುದನ್ನು ಲೋಕಕ್ಕೆ ತಾನೇ ಸಾರಬೇಕು (ಅನಾಥೆ. ೧೨೮). 

[ಅಡ್ಡ * ಪಂತಿ] 

Hl (ನಾ). ೧. ಅಡ್ಡಲಾಗಿ ಹಾಕಿರುವ ಪಟ್ಟ: ಹಿಂಭಾಗ 
ದಲ್ಲಿದ್ದ ಮನುಷ್ಯನು ಅಡ್ಡಪಟ್ಟಯ ಮೂಲಕ ತನ್ನ ಕೈಯನ್ನು ಜಾರಿ 
ಸುತ್ತ ಜಾಗರೂಕತೆಯಿಂದ ಮುಂದೆ ಸರಿಯುತ್ತಿದ್ದ. ಅನಂತರ ಹುಟ್ಟು 
ಹಾಕುವ ಜಾಗದಲ್ಲಿದ್ದ ಮನುಷ್ಯ ತನ್ನ ಕೈಯನ್ನು ಅಡ್ಡ ಪಟ್ಟ ಯ 
ಮೂಲಕ ಸರಿಸುತ್ತ ನಿಧಾನವಾಗಿ ಬರುತ್ತಿದ್ದ (ಮ ಹಾ ತ್ಮಾ. ೧೨೧). 
೨. ಬಾಗಿಲಿನ ಅಥವಾ ಕಿಟಿಕಿಯ ಚೌಕಟ್ಟನ ಮೇಲ್ಭಾ ಗದ 
ಅಥವಾ ಕೆಳಭಾಗದ ಪಟ್ಟಿ. [ಅಡ್ಡ +ಪ ಬ್ಲ) 

ಅಡ್ಡ ಪಟ್ಟಿಗೆ (ನಾ). - ಅಡ್ಡ ಪಟ್ಟ ೨. (ಸ್ಕಾಂಡರ್‌). [ಅಡ್ಡ + ಪಟ್ಟಿಗೆ] 

ಅಡ್ಡ ಪರ (ನಾ). (?) : ಅಂತು ಒಡ್ಡೋಲಗವಡ್ಡಪರವೆಡ್ಡ ಮಾಗಿರ್ದುದು 


ಅಡ್ಡಪಲ್ಲಕ್ಕಿ ೧೫೮ ಅಡ್ಡನಿರ್‌ 
(ಅನಂಪು. ೨-೩೨ ವ); ಸಕಳ ಸಾಮ್ರಾಜ್ಯ ಲೀಲಾನಿಭವಕ್ಕಿದುವೆ ಪರಮ! ಅಡ್ತ ಭಾಯಿ ಹಾ (ಕ್ರಿ). ಜೇರಿಯವರ ಮಾತಿನ ನಡುವೆ 
ಸೀಮೇಯಿಂಬಂತಿಕೊಡ್ಡೋಲಗವಡ್ಡಪರನೆಡ್ಡ ಮಾಗಿರ್ದುದು (ಜಾಧಫು. | (. ಮಾತಾಡು; ಅಧಿಕಪ್ರಸಂಗತನದ ಮಾತಾಡು: ನೀ ಅಡ್ಡಬಾಯಿ 
೧೬). [ಅಡ್ಡ ?] 4 | ಹಾಕಬ್ಯಾಡೊ  ಭಗತಾ! ಗುಡಿ ಬಂದಮ್ಮಾಗೆ ಬಾಯಿಗೆ ಬಂದದ್ದೂ 
ಅಡ್ಡ ಪಲ್ಲಕ್ಕಿ, ಆಡ್ಡ ಪಾಲಕಿ (ನಾ). (ಗೌರವ ಸೂಚಕವಾಗಿ ಜೀವ! | ಹಾಡು ಅಲ್ಲಿ (ಹೊಸಂಸಾ. ೨೬); "ಅವ್ವಾ, ನಾ ಹೋಗಿ ವೈನಿನ್ನ ಕರ 
ರನ್ನೂ ಗುರುಗಳನ್ನೂ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿ | |3| ಕೊಂಡು ಬಕ್ಲೀನು? *' ಎಂದು ನಾನು ಅಡ್ಡ ಬಾಯಿ ಹಾಕಿದೆ (ವೈನಿ. ೬೧). 
ಕೊಂಡು) ಅಡ್ಡಡ್ಡಲಾಗಿ ಹೊರುವ ಪಲ್ಲಕ್ಕಿ. ಅಡ್ಡಸಾಲಕಿ:। | [ಅಡ್ಡ * ಬಾಯ್ಕಿ (ಆ ಬಾಯ್‌) + ಹಾಕು (ಆ ಪಾಯ್ಯ್ಯು)) 
ಕೆಳಗೆ ಕಾಣಿಸಿದ ಗ್ರಾ ್ರಾಮ ನಗರ, ಪಟ್ಟಣಗಳಲ್ಲಿ ಅಡ್ಡ ಪಾಲಕಿ ಸಳೆಲ ಬಿರು | ! ಅಡ್ಡಬಾರು (ನಾ). ಪಾದರಕ್ಷೆ ಮುಂತಾದವುಗಳ ಮೇಲ್ಲಾಗದಲ್ಲಿ 


ದಾನಳಿಗಳೊಡನೆ ತ ಕೈವಗಳುಸಂಭ ಮದಿಂದ ನೆರವೇರಿ (ಗುರುದ. | ಅಡ್ಡಲಾಗಿ ಹಾಕಿರುವ ಚರ್ಮದ ಪಟ್ಟಿ: ಅನರ ಖಾಕೀಕೋಟು, 

೧೧). [ಅಡ್ಡ * ಪಲ್ಲಕ್ಕಿ) | | ಎತ್ತರವಾದ ಟೊಪ್ಪಿಗೆ, ಎರಡು ಅಡ್ಡಬಾರಿನ ಚಪ್ಪಲಿಗಳು ಅವರಲ್ಲಿರುವ 
ಅಡ್ಡಪಳಿ (ನಾ).  ಅಡ್ಡಪಟ್ಟಿ (ಉಕ) : ಹುಡುಗರು ಅಂಗಳಕ್ಕೆ ಬೀಳ ; |10| ದರ್ಪಬುದ್ಧಿಗೆ ಸಾಕ್ಷಿನುಡಿಯುತ್ತಿದ್ದವು (ರಂಗಕೋ. ೧). 

ಬೌರದೆಂದೋ ಏನೋ ಜಗಲಿಯ ಕಂಬಗಳಿಗೆ ಸೊಂಟದಷ್ಟು ವಿತಂಡ: | [ಅಡ್ಡ * ಬಾರ್ಕು (ಆ ಬಾರ್‌,)] 

ವರೆಗೆ ಅಡ್ಡಪಳಿ ಹೊಡೆದಿರುವರು (ಕೈಹಿಕಾ. ೧೯). | ಅಡ್ಡ ಬೀಳ್‌ "ಅಡ್ಡ ಂಬೀಟಿಸ್‌? ನೋ. 

[ಅಡ್ಡ * ಪಳಿ (ಆ ಫಳ್ಳಿ)] | | ಅಡ್ಡಬೀಳಿಕು (ಕ್ರಿ). ಅಡ್ಡಲಾಗಿ ಬೀಳುವಂತೆ ಹೊಡೆ: ಕೊಡಹಿ ಕುಸು 
ಅಡ್ಡ ಸಾಲಕಿ "ಅಡ್ಡ ಪಲ್ಲಕ್ಕಿ? ನೋ.. ಕೀಜಿದಡ್ಡ ಬೀಳಿಕ[ನಾರಾಂ. ದಡ್ಡ ಬಳಿಕೀ, ದಡ್ಡ ಬೀಳಿಸಿ, ದಡಜಕೋಪದಿ] 
ಅಡ್ಡಪಿಡ್ಡಗೆ (ಅ). ಅಡ್ಡಲಾಗಿ ಮತ್ತು ಕೆಳಮುಖವಾಗಿ : ಒಡ್ಡಿತಾಗಳಿ;15| ಮಡದಲುಜಕಿಘಟ್ಟಸಿ ಕೃಪಾಣವ ಜಡಿದು (ಕುವ್ಯಾದ್ರೋ. ೧೪-೧೧). 

ಮುಗಿಲಾಕಾಶ Ey ಮಾಆಸೊಡ್ಡಿ ದಾನೆಯ ಹಿಂಡಿನಂತೆ ಅಡ್ಡ ಸಿಡ್ಡಗೆ | [ಅಡ್ಡ * ಬೀಳ (ಆ ಬೀಟ) + ಇಕ್ಕು (ಆ ಇಕ್ಕು)] 

ಸುಳಿದುವು ಕಾಲರಾಹುವಿನೊಡ್ಡು ಸಂಚಲಿಸುವಂದದೊಳು (ಭರಚ. | | ಅಡ್ಡ ಬೀಳು. "ಅಡ್ಡ ೦ಬೀಟ್‌'? ನೋ. 

೩೪-೪೫), [ಅಡ್ಡ + ಪಿಡ್ಡ + -ಅಗೆ] |  ಅಡ್ಡಬೂದಿ (ನಾ). ೧. ಶೈವರು ಹಣೆಯ ಮೇಲೆ ಅಡ್ಡಲಾಗಿ ಧರಿಸಿ 
ಅಡ್ಡ ಪುರಿ (ನಾ). [ನಾಟ್ಯ] ಒಂದು ಕಾಲನ್ನು ಮೇಲಕ್ಕೆತ್ತಿ, | ಕೊಳ್ಳುವ ಬೂದಿ; ವಿಭೂತಿ. ೨. (ವ್ಯಂಗ್ಯವಾಗಿ) ವಿಭೂತಿಯನ್ನು 

ಮತ್ತೊ 0ದು ಕಾಲಿನಿಂದ ತಾಳಕ್ಕೆ ಸರಿಯಾಗಿ ನೆಲನನ್ನು ಕುಟ್ಟು ವ|20 ಧರಿಸಿಕೊಂಡವನು : ದೊಡ್ಡಮುದ್ರೆ ಅಡ್ಡ ಬೂದಿ ನಡೆದುವೆಷ್ಟೊ 

ಒಂದು ನೃತ್ಯ ವಿಶೇಷ: ಉಗುರ್ವೆಳಗು ಬಿಣ್ಣಿತೆಂದದನುಗುಲ್ವ ಹಿರೆ ಗೊಡ್ಡುತತ್ವ ಹೇಳಿಕೊಂಡು (ಕವಿಸೋ. ೪೦). (ಅಡ್ಡ * ಬೂದಿ] 


ತೋಟ ತಳೆದೆಳೆಗೆಂಪಂ ಬಗೆಗೊಳಿಸುವಡ್ಡೆ ಪುರಿಯಂ ಪುನುತುಂ | ! ಅಡ್ಡ ಬೆಲಗು' (ನಾ). ಎದುರು ಬದುರಾಗಿರುವ ಎರಡು ಗೋಡೆಗಳ 
ಪುರಿಯಂ ವಿಳಾಸನತಿ ಪೊಜಮಟ್ಟರ್‌ (ರೀಲಾನ. ೪-೧೩೯). | | ಇಳಿಜಾರಿನಲ್ಲಿ ಅಡ್ಡಲಾಗಿ ಹಾಕಿರುವ ತೊಲೆ : ಮುಂದೆ ತಲೆಬೆಲಗಿ 
[1 ಸಂ. ಅರ್ಥಪುರಾಟಿಕಾ] | | ನಿಂದ ಎರಡು ಪಕ್ಕ ಗಳಿಗೂ ಅಡ್ಡೆಬೆಲಗುಗಳ ಮೇಲೆ (ಮುಂಬಯಿ. 

ಅಡ್ಡ ಪೆಟ್ಟಿ ಗೆ (ನಾ). ನಗನಾಣ್ಯಗಳ ಪೆ ಪೆಟ್ಟ ಗೆ (2): ಅಸ ರಲ್ಲಿ ವಸ್ತೆ'25| ೪-೧೧೮). [ಆಡ್ಡ * ಬೆಲಗು] 
ಗಾರ FN ಗೆ ಬೂವ್ವದ ಪೆಟ್ಟಗೆ ಅಡ್ಡಪೆಟ್ಟ ಗ ಇವುಗಳನ್ನೂ ಬೀದಿಯಲ್ಲಿ | ಅಡ್ಡಬೊಟ್ಟು (ನಾ). ಹಣೆಯಲ್ಲಿ ಅಡ್ಡಲಾಗಿ ಇಟ್ಟುಕೊಳ್ಳುವ 


ಮರವಣಿಗೆ ಮಾಡಿಸಿ ಹೆಣ್ಣಿನ ಮನೆಯಲ್ಲಿ ಟ್ಟಿ ರು (ಹುಟ್ಟಹ. ೧೩). | ಬೊಟ್ಟು : ಕೆಲಕ್ಕೆ ನಸುಗೊಂಕಿದ ಕತ್ತುರಿಯಡ್ಡ ಬೊಟ್ಟು ತಲ್ತಿಕ್ಟಿದ 


ಅಡ್ಡಮಳೆ (ನಾ). ಅಕಾಲದಲ್ಲಿ ಬರುವ ಮಳೆ; ಅಕಾಲವರ್ಷ:: 
ಒಮ್ಮೆ ಬೇಸ ಗೆಯಲ್ಲಿ ಅಡ್ಡ "ಮಳೆ ಬಿದ್ದುದರಿಂದ ಹುತ್ತಗಳೊಳಗಿಂದ 
ಇರುವೆಗಳು ಮೇಲೆ ಬಂದುವು (ಬುದ್ಧ ಜಾ. ೧೪೧). "ಅಡಸರಿ' ಪರಾ 
[ಅಡ್ಡ * ಮಳೆ (ಆ ಮಣಕ). / ಶಮಿ. ಅಡೈಮಲಿಶ್ಶಿ; ಮಲ. 
ಅಡೆಮಲಟತಕಿ, ಆಡಲ್ಮಟ್‌ ಎ ನಿರಂತರವಾದ ಮಳೆ, ಎಡೆಬಿಡದ ಮಳೆ] 
| ಅಡ್ಡ ಮಾತು (ನಾ). ೧. ಪ್ರಸಕ್ತವಾದ ವಿಷಯಕ್ಕೆ ಸಂಬಂಧಪಡದ 


@ 
ಅಧಿಕ: ಬಡ್ಡಿ (?) : ಅಡ್ಡ ಬಡ್ಡಿಯು "ಹೊಲ್ಲ ಗಿಡ್ಡ ಆಗ ಹೊಲ್ಲ ಹೆಡ್ಡ 


ರೊಡೆನಾಟ "ತರವಲ್ಲ (ಸರ್ವಜ್ಞ. ೧೪೧೮) ; ಅಡ್ಡ ಬಡ್ಡೀ ತೆಗೆದು ಒಡ್ಯಾಣ 
ಮಾಡ್ಸಿಟ್ಟು ದೊಡ್ಡೋರ ಮಗಳೆಂದು (ಹುಟ್ಟಿ ಹ. ೧೫೪). [ಅಡ್ಡೆ ಬಡ್ಡಿ ಹ), 

[4 > 
ಅಡ್ಡಬರ್‌ "ಅಡ್ಡಂಬರ್‌? ನೋ. 
ಅಡ್ಡ ಬರು I ag ನೋ. 


[ಅಡ್ಡ * ಪೆಟ್ಟಗೆ] (|. ಚಂದನಂ (ಅರ್ಥನೇ. ೩-೯೯); ಕತ್ತುರಿಯಡ್ಡಬೊಟ್ಟಿಸೆಯೆ ಮುತ್ತಿನ 
ಅಡ ಪ್ರಶ್ನೆ (ನಾ). ಮುಖ್ಯ ವಿಷಯಕ್ಕೆ ಮ ಕೇಳುವ |; ಮೂನುತಿಯೊಫ್ಸೆ (ಲೀಲಾನ. ೨-೩೬) ; ಚಂದನದ ಅಡ್ಡ ಬೊಟ್ಟಿಪರಂಜಿ 
ಪ್ರಶ್ನೆ; ಅಸಂಬದ್ಧ ಪ್ರಶ್ನೆ: ಅಡ್ಡಪ್ರಶ್ನೆಗಳಿಂದ ಸಾಕ್ಷಿಗಳ ವಿಚಾರಣೆ | 30 | ಸೆಳವೆವಿಡಿದು ಬಂದು ಅಡ್ಡಬಿದ್ದನು ರಾಯನಡಿಗೆ (ಭರಚ. ೧೩-೧೯). 

ಯಿಂದ ಸಾ ಗ ನಾನಾ ಉಪಾಯಗಳಿಂದ ನ್ಯಾಯವನ್ನು | (ಅಡ್ಡ + ಬೊ ಟ್ಟ್ಟು) 
ಕಂಡುಹಿಡಿದು (ಹುಟ್ಟಹ. ೨೧). [ಅಡ್ಡ * ಪ್ರಶ್ನೆ] | ಅಡ್ಡಮರ (ನಾ). ಬಾಗಿಲಿಗೆ ಅಡ್ಡಲಾಗಿ ತಡೆಯಿಡುವ ಮರ (9). 
ಅಡ್ಡ ಬಟ್ಟೆ "ಅಡ್ಡವಟ್ಟಿ ` ನೋ. [ಅಡ್ಡ * ಮರ] 
i 


| 

ಅಡ್ಡ ಬಡ್ಡಿ (ನಾ). ರೂಢಿಯ ಬಡ್ಡಿಗಿಂತಲೂ ಹೆಚ್ಚಾದ ಬಡಿ | 
35] 

“| 

| 


ಅಡ್ಡ ಬಲಿಪ "ಅಡ್ಡ ಬಲಿಫ್ಸ' ನೋ. (40 ಮಾತು. ೨. ಅಡ್ಡಿ ಯನ್ನು ತರುವ ಮಾತು: ನಿಮ್ಮ ಪಟ್ಟಾಭಿ 
ಅಡ್ಡ ಬಲಿಪ್ಪ ಅಡ್ಡ ಬಲಿನ (ನಾ). ಅಡ್ಡಬರೆಗಳುಳ್ಳ ಹುಲಿ; ಪಟ್ಟಿಯ : :  ಷೇಕಕ್ಕೆ ಅಡ್ಡಮಾತು ಹೇಳಬೇಡಿ (ಚಿದೇವ. ೨೪). ೩ ಅನ ನಕಕುನದ 
ಹುಲಿ: ದ ತಿಂಗಳಲ್ಲಿ ಒಂದು *ಅಡ್ಡಬಲಿಪ್ಪನೋ, ಜೇಂಗಸಲ್ಲಿ'ಯೋ | ಮಾತು. "ಅಡ್ಡ ನುಡಿ? ನರಾ. [ಆಡ್ಡ ಮಾತ್ಯು] 
ಒಬ್ಬ ಗೌಡನ ತೋಳನ್ನು ಕಚ್ಚಿ ಹರಿದುಬಿಟ್ಟತಲ್ಲ (ಬಿಟ್ಟಜೀ. ೨೨). ' ಅಡ್ಡಮಾರ್ಗ (ನಾ). ೧. ಅಡ್ಡದಾರಿ; ಕಾಲುಹಾದಿ. ೨. ತಪ್ಪು 
ಅಡ್ಡ ಬಲಿಪ: ಆ ಕಣಿನೆಯಲ್ಲಿ ಜು ಹಿ *ಅಡ್ಡಬಲಿಪ' ಬಿದ್ದು. | ದಾರಿ: ಅನನ ಸಹವಾಸ ಈ ಹುಡುಗನನ್ನು ಅಡ್ಡೆ ಮಾರ್ಗಕ್ಕೆ ಎಳೆ 


ನಾಯೆಡೀ ಉಳಿದರೂ ನಿಮ್ಮ ಊರಿಗೆಷ್ಟು ಪ್ರಯೋಜನನಾಗುವುದಿಲ್ಲ? 45, ಯಿತು (ರೂಢಿ). [ಅಡ್ಡೆ * ಮಾರ್ಗ] 
(ಗಂಗಾವ, ೧೮೧). [ಅಡ್ಡ್ಯ** ಬಲಿಪ್ಪ. 8 ತುಳು. ಬಲಿಸಅರಸು ಹುಲಿ]; | ಅಡ್ಡಮಿರ್‌ (ಕ್ರಿ). ಅಡ್ಡಲಾಗಿರು; ತಡೆಯಾಗಿರು ; ಸಡೆಗಡ್ಮ ನಿರ್ದ 


ಅಡ್ಡಮುಖ ೧೫೯ 
ಬೆಟ್ಟ ಟೈಜೆ ಮಟ್ಟಿ ಮಿಜುಂಬಮೆಂಬಿವಂ ಸಣ್ಣಿಸಿ (ಆದಿಪು: ೧೧-೪೭) ; ಪಂ! 
ಮಳದ ನಾನೆಯಂತಡ್ಡಮಿರ್ದ ನಾಸಿಕಮಂ ದಾಂಟಲಾಜದುಭಯನಕ್ನದೀ 
ಸುತ್ತಿಬಪ್ಪಾಸೆಯೊಳು ಬಟ್ಟಿಗೊಡುವುದೆಂದು... ಗಂಡಮಂಡಲದೊಳು 
ಮಾರ್ಪೊಳೆವ ಕರ್ಣಪಾಲಿಕೆಗಳ (ಬಸರ. ೧೨-೮೨); ಮೊಗಕಡ್ಡಮಿರ್ಪ| 
ಕಡುನಾಣ್ಜಿಕೆಯಂ ತೊಳೆನಂತೆ ತೋರ ಬಾಷ್ಟದ ಪನಿದಂದಲಂ ಸುರಿ: 
ಯುತುಂ (ಕುಸುಮಾ. ೧೨-೧೪೪). [ಅಡ್ಡಂ + ಇರ್‌] | 

ಅಡ್ಡಮುಖ (ನಾ).- ಅಡ್ಡ ಮುಸುಡು: ಮುಖಕ್ಕೆ ಮುಖಕೊಟ್ಟು ಮಾತ! 
ನಾಡದೆ ಅಡ್ಡಮುಖವಾಗಿ ಮಾತನಾಡುವ ಈ ಡೊಂಕು ನಮ್ಮ ಆಟವಲ್ಲ, 
(ಮಾನುಲ್ಲಿ. ೧೦೮). [ಅಡ್ಡ * ಮುಖ] | ಅ 

ಅಡ್ಡಮುಡಿ (ನಾ). ಅಡ್ಡಡ್ಡಲಾಗಿ ಕಟ್ಟಿದ ತುರುಬು; ತಲೆಯ | 0 
ಒಂದು ಪಕ್ಕಕ್ಕೆ ಕಟ್ಟಿದ ತುರುಬು; ಓರೆಮುಡಿ: ಅಡ್ಡಮುಡಿಯ! | 
ಸೋರುಮುಡಿಯ ಸೊನ್ನಾರದ ದೊಡ್ಡಮುಡಿಯ ತೆಳ್ಳೆದುಉುಬ ಒಡ್ಡು | 
ಡೋಆದೆ ಬಿಟ್ಟು ಬೇಸಜುಮುಡಿಗಟ್ಟ ಖಡ್ಡಳಿದೆಯ್ತಂದರೊಸೆದು (ಭರಚ. 
೧೬-೨೪). [ಅಡ್ಡೆ ಮುಡಿ] i 

ಅಡ್ಡ ಮುಸುಕು. ಅಡಮುಸುಕು (ನಾ). (ಮುಖದ ಮೇಲೆ) ಅಡ್ಡ | 15 
ಲಾಗಿ ಹಾಕಿಕೊಳ್ಳುವ ಮುಸುಕು : ನಾನು ನೋಡಿದಾಗ ಆಕೆ ಅಡ್ಡ | 
ಮುಸುಕನ್ನು ಹಾಕಿಕೊಂಡಿದ್ದಳು (ರೂಢಿ). ಅಡಮುಸುಕು: ಅನಿಲ | 
ಜನು ಇಳೆಯಲಡಮುಸುಕಿನಲಿ ಜೀವರ ಹೊಳಹಿನಂತಿರೆ ಬಳಲಿ ಬೆನರುತ | 
ಬಳಿಕ ಬಂದಾ ಮರದ ಬುಡವನು ಹಿಡಿದು ಕುಳ್ಳಿದನು (ಸ ನಿನು] 
೧೭-೧೩). [ಅಡ್ಡ * ಮುಸುಕ್ಕು] 1 

ಅಡ್ಡಮುಸುಡು (ನಾ). ಅಡ್ಡಲಾಗಿ, ಬೇಕೆ ಕಡೆಗೆ, ತಿರುಗಿಸಿದ] 
ಮುಖ: ಮಾಜಂಕ ಜಂಗಮ ಮನೆಗೆ ಬಂದಡೆ, ಕಾಣದಂತಡ್ಡಮುಸು | 
ಡಿಟ್ಟಡೆ, ಕೂಡಲಸಂಗಮದೇವ, ಜಾಣ, ಮೂಗ ಹಲುದೋಜಕಿ ಕೊಯ್ದ ! | 
(ಬಸವ. ೩೦೦). [ಅಡ್ಡ * ಮುಸುಡು] 

ಅಡ್ಡನೊಗ (ನಾ). ಎ ಅಡ್ಡಮುಸುಡು. *ಅಡ್ಡಮೊಗವಿಕ್ಳು ಪರಾ. 

[ಆಡ್ಡ * ಮೊಗ] 

ಅಡ್ಡಮೊಗನಿಕ್ಕು (ಕ್ರಿ). ಮುಖವನ್ನು ಬೇರೆಯ ಕಡೆಗೆ ತಿರುಗಿಸು: | 
ಸ ನ್ನ್ನ ಯ ಹೊಯ್ಲಾಗಳರಸನ ಮೊಗನೋಳ್ಪೆ ನನ್ನೆ ಗವೊಲೆದಿರ್ಪೆನೆಂದು! 
ಸನ್ನಿಧಿಯವರಿಗೆ ಪೇಳ್ವಡ್ಡಮೊಗವಿಕ್ಕಿ ಗನ್ನದೊಳಿರ್ದನಾ ಮದನ (ಭರಚ. 
೫೧-೫೫). [ಅಡ್ಡಮೊಗ + ಇಕ್ಕು] 

ಅಡ್ಡಮೊಗನಿಡು (ಕ್ರಿ). - ಅಡ್ಡ ಮೊಗವಿಕ್ಕು : ನೋಡಲಾಗದಲ ಪಾತ 
ಕರನೆನುತಡ್ಡಮೊಗವಿಟ್ಟಾ ತೆಜದೊಳೇಕಾಂತರಾಮನು ಭೂತಳೀಶನ; 
ಕೈಯಲಾ ಜಯಪತ್ರವಂ ಕೊಡಲು (ಬಸಪು. ೫೨-೪೬). | 

[ಅಡ್ಡಮೊಗ + ಇಡು] | 

ಅಡ್ಡನೊಗನೀ (ಕ್ರಿ). - ಅಡ್ಡಮೊಗವಿಕ್ಕು : ನೋಡದವನನಡ್ಡಮೊಗ | 35 
ವಿತ್ತು ಕದಪಲಿ ನೀಡುತ ಹಸ್ತಾಂಬುಜವ ಕೂಡೆ ಪಾತ್ಪ್ಯಾವು ತೆನ್ನಾಪ್ತ 
ಮಂತ್ರಿಯ ಕರೆದಾಡಿದನೇನ ಬಣ್ಣಿಸುವೆ (ಕಂನವಿ. ೧೬-೩). 

[ಅಡ್ಡ ನೊಗ + ಈ] 

ಅಡ್ಡ ನೋರೆ "ಅಡ್ಡಮೋಆಕ? ನೋ. | 

ಅಡ್ಡಮೋರೆಮಾಡು (ಕ್ರಿ). ಮುಖವನ್ನು ಬೇರೆ ಕಡೆಗೆ ತಿರುಗಿಸಿ "40 
ಅಸಮ್ಮತಿಯನ್ನು ತೋರಿಸು. 

[ಅಡ್ಡಮೋರೆ (ಆ ಅಡ್ಡ ಮೋಆಕಿ) + ಮಾಡು,] | 
ಅಡ್ಡಮೋರೆಹಾಳು (ಕ್ರಿ). - ಅಡ್ಡಮೋರೆಮಾಡು : ದುಗ್ಗಮ್ಮನು 
ಮುಂದೆ ಬಂದ ತಕ್ಷಣ ಕಳಸಯ್ಯ ಅಡ್ಡ ಮೋರೆ ಹಾಕಿಕೊಂಡು ಹೊರಲು 
ಸಿದ್ಧನಾದ (ಇಂಗಾಳ. ೫೨). 
[ಅಡ್ಡಮೋರೆ (< ಅಡ್ಕಮೋಟಕಿ) + ಹಾಕು (< ಪಾಯ್ಯ್ಯ)] | 


| 
1 
| 
| 
s! 
H 
I 
[| 


le 


20] 
[| 


[25 
i 


30 


' 1 
| 
| 
| 


ಕ 


1 
| 
| 
| 
1 
45; 


ಅಡ 


ಆಡ ರಸೆ 
a ಇಂ 


ಅಡ್ಡ ಮೋಕೆ, ಅಡ್ಡ ಮೋಕೆ (ನಾ). ೧. ಬೇರೆಯ ಕಡೆಗೆ ತಿರುಗಿಸಿದ 


ಮುಖ: ದೃಷ್ಟಿಸಿ ನೋಡಿ ಮಾತಾಡು ಭ್ರಷ್ಟರಂತಡ್ಗ ಮೋಆಕೆಯೊಳೇಳಕೆ 
ನುಡಿನೆವುತ್ಯ ೃಷ್ಟಧೀರೆಯೆಂದನೊಡನೆ (ಭರ ಚ. ೧೪-೯೮). " ಅಡ್ಡ 
ಮುಸುಡು' ಪರಾ.'೨. (ಉದ್ದಕ್ಕಿಂತ ಅಗಲವು ಹೆಚ್ಚಾಗಿ) ವಿಕಾರ 
ವಾಗಿರುವ ಮುಖ: ಆಡ್ಡೆಮೋಜಕಿಯ ಗಂಟು ಮೂಗಿನ... ಹೆಡ್ಡ 
ನಾದ ಕುರೂಪಿತನದಲಿ ನೃಪತಿ ವಿಷದಿಂದ (ನಳ ಚ. ೬-೧೪). ಅಡ್ಡ 
ಮೋರೆ: ೧. ಗಿಡ್ಡುರೂಪಿನ ಭ್ರಷ್ಟರಂತೆ ಅಡ್ಡಮೋರೆಯಲ್ಲಿ ಏಕೆ ನುಡಿ 
ದೇವು? (ಮಾಮಲ್ಲಿ. ೧೦೭). (ಅಡ್ಡ ಮೋಷಕಿ] 

ಡ್ಡನೋಹಕಿದೆಗೆ (ಕ್ರೆ).ಮುಖವನ್ನು ಬೇರೆಯ ಕಡೆಗೆ ತಿರುಗಿಸಿಕೊ: 
ನೋಡುವಳೊಡನೋರೆಗಣ್ಣಿಂದ ಭಾವನ ಕೂಡಡ್ಡಮೋಟಿದೆಗೆವಳು 
ನೋಡುವಾಗಿಷ್ಟು ಚಿಂತೆಯ ತೋಟ ಮೊಗವಡ್ಡೆ ಮಾಡಿಕೊಂಡುಆಕಿ ನಗು 
ತಿಹಳು (ಭರತ. ೯-೬೮). [ಅಡ್ಡಮೋಟಕ + ತೆಗ್ಗೆ] 
ಡ್ಡಯಿಸು, ಅಡ್ಡಗಿಸು, ಅಡ್ಡಯ್ಸು, ಅಡ್ಡವಿಸು, ಅಡ್ಡೈಸು (ಕ್ರಿ). 
೧. ತಡೆ; ಅಡ್ಡಗಟ್ಟು; ಅಡ್ಡಿಮಾಡು : ಬಡವಂಗೊಪ್ಪುವ ರಾಜ್ಯ 
ಲಕ್ಷ್ಮಿ ಕುರುಡಂಗಕ್ಷಿದ್ವಯಂ ಕೂಪದೊಳ್‌ ಕೆಡೆವಂಗಡ್ಡಯಿಪಡ್ಡಗೊಂಬು 
* ** ಕೈಸಾರ್ದೊಡೆ ಭಾವಿಪಂದವನೆ ಧನ್ಯಂ (ಧರ್ಮಾಮೃ. ೩-೧೭); 
ಕಣ್ಬ್ಸೊಣರನಡ್ಡಯಿಪ ತೆಜದೆ ಪೊಟಮಡುವ ಕಣ್ಬನಿಯುಂ (ವರ್ಧ ಪು. 
೬-೧೨ ವ) ; ಕುಂಭಾಂಡನ ಕೊಂಡು ದಂತಿಗರಡ್ಡಯಿಸಿದರು (ಮೋಹತ. 
೩೪-೩೭). ಅಡ್ಡಗಿಸು ; ೧. ಕಾವೇರಿ, ಪತಿ`ಇಂತು ಅಡ್ಡಗಿಸಿ ದಾರಿಯಲಿ 
ಕೆಡೆದಿರಲು, ಅವನ ತಪ್ಪಿಸಲೆಂದು ಒಡನೆ ತಾ ಎರಡಾಗಿ ಎರೆಯನನು ಬಳಸಿ 
ಮುಂಬರಿಯುವಳು (ನವರಾ. ೪-೬೭). ಅಡ್ಡಯ್ಸು 2 ೧ ನಿಜಮನೋ 
ರಥವಿವಕ್ಷೆಯಿನೀಕ್ರಿಸುವ ಗಾಂಭೀರ್ಯವಾರಿಧಿಯ ಜಿಹ್ವಾ ಲೋಲಕಲ್ಲೋ 
ಲತೆಯನಡ್ಡಯ್ಸುತಿರ್ಪಲಂಘ್ಯಲಜ್ಜಾಮರ್ಯಾಡೆಗೆ ನೆರಂ ಬರ್ಪಂತೆ 
ಬಂದು (ನರ್ಧಪು. ೪-೮೭ ವ). ಅಡ್ಡ ವಿಸು: ೧. ಆ ಮುನಿವರರಾಜ್ಞೆ ಗಡ್ಡನಿ 
[ಪಾಠಾಂ. ಯಿ]ಸರಲ್ಲಿಯ ಕಾಸಿನ ಯಕ್ಷರಾಕ್ಷಸರ್‌(ಪಂರಾಮಾ. ೭-೧೩೭); 
ಕರಿರಾವುತ ಪಾಯಕರುರ್ಬಿ ಕೊರ್ಬಿ ಬಂದಡ್ಡವಿಸುತ್ತೆ ನಿಲ್ಪಸುರೆನೊಳ್‌ 
ಮಿಗೆ ಪೋರ್ದರಖರ್ನಗರ್ವದಿಂ (ಉದ್ಭಟ. ೪-೭೭) ; ಧುರದೊಳುಳಿದಂ 


. ತಿಂದ್ರ ಯಮ ಭಾಸ್ಕರ ವಿರಿಂಚಿಗಳಡ್ಡವಿಸಿದರೆ ಶಿರವನರಿವೆನು ನಾಳೆ ಬೈಗಿಂ 


ದೊಳಗೆ ಸೈಂಧವನ (ಕುವ್ಯಾದ್ರೋ. ೮-೩೬). ಅಡ್ಡೈಸು : ೧. ಪುದಿದ 
ಪುಳಕಂಗಳಡ್ಡೈಸದಿರವೆನುತ್ತಂಜಿದಂತೆ ನಳಿತೋಳ್ಗಳಿನಪ್ಪದೆ ಕಾಂತೆ ಹೃದ 
ಯದಿಂದಪ್ಪಿದಳ್‌ (ಕಾದಂಉ. ೮೬); ರಣದಲಿ ಶೂಲಿಯಡ್ಡೆ ಸಿದರೆ ಹಿಡಿ 
ವೆನು (ಕುವ್ಯಾದ್ರೋ. ೪-೯); ಸಾರಧರ್ಮದ ಮುಂದಧರ್ಮವಡ್ಡೈೆಸುವದೆ 
(ಚೆಬಪು. ೪೪-೩೮) ; (ಧರ್ಮಾಮೃ. ೨-೬೦ ; ತೊರರಾ. ೬-೧೩-೪೮ ನೊಳಿ. 
೨. ಅಡ್ಡಲಾಗಿ ಹಿಡಿ; ಮರೆಮಾಡು: ಚೀನಾಂಶುಕದ ಸೆಅಗನಡ್ಡೈ 
ಸುತುಂ ನಾಡೆಯುಂ ಮೆಲ್ಲಡಿಗೆಂಪಿಂ ಧಾಶ್ರಿಯಂ ಚಿಶ್ರಿಸುತುಮಸತಿಯರ್‌ 
ಪೋದರ್‌ (ಕುಸುಮಾ.೪-೩೪). [ಅಡ್ಡ + -ಇಸ್ಕು. / ತೆಲು. ಅಡ್ಡಗಿಂಚು] 
ಡ್ಲೆಯ್ಬು "ಅಡ್ಡಯಿಸು' ನೋ. 
ತ್ಮಯ್ಸುಹ (ನಾ). ಅಡ್ಡಲಾಗಿ ಹೋಗುವುದು ; ಅಡ್ಡಿಪಡಿಸು 
ವುದು: “ತಿರ್ಯಗರ್ಥ ಇ ಅಡ್ಡಯ್ದ್ಸುಹ * (ನಾಚಿರಾ. ಕಿ). 
[ಅಡ್ಡಯ್ಸು + -ಹ (ಆ -ಪ)] 


'ಅಡ ರಸು "ಅಡರಾಸು? ನೋ. 


ಅಡ್ಡರಸ್ತೆ (ನಾ). ೧. ಒಂದು ರಸ್ತೆಗೆ ಅಡ್ಡಲಾಗಿರುವ ಬೇಕೊಂದು 


ರಸ್ತೆ: ಈ ಅಡ್ಡರಸ್ತೆ ಯಲ್ಲಿ ಒಂದುಕಡೆ ಹೋದರೆ ಬೇಲೂರು ಇನ್ನೊಂದು 
ಕಡೆ ಹೋದರೆ ಹಾಸನ ಸಿಕ್ಳುತ್ತದೆ (ರೂಢಿ). ಚಾಮರಾಜಪೇಟೆಯ ನಾಲ್ಯ 
ನೆಯ ಅಡ್ಡರಸ್ತೆಯಲ್ಲಿ ಬಸ್ಸುಗಳು ನಿಲ್ಲುತ್ತವೆ (ರೂಢಿ). ೨. ರಸ್ತೆಗಳು 
ಒಂದನ್ನೊಂದು ಸಂಧಿಸುವ ಸಳ, (ಅಡ್ಡ ರಸ್ತೆ) 


ಅಡ್ಡರಾಸು 


ಅಡ್ಡರಾಸು "ಅಡರಾಸು? ನೋ. 
ಅಡ್ಡರುಚಿ (ನಾ). ಸ್ವಾಭಾವಿಕವಲ್ಲದ ರುಚಿ; ಸಲ್ಲದ ಅಭಿಲಾಷೆ: 
“ ಕಾದಂಬರಿಯನ್ನು ಕಟ್ಟುವೆನೋ ಕೆಡಹುವೆನೋ ಗೊತ್ತಿಲ್ಲ. ಆದರೂ | 
ಗಂಡಸರ ಈ ಅಡ್ಡ ಗ ಅರ್ಥಮಾಡಿಕೊಳ್ಳದೇ ನನಗೆ ನಿದ್ದೆಯಿಲ್ಲ ೫ 
(ನಿರಾಭ. ೩೭). [ಅಡ್ಡ * ರುಚಿ] 
ಅಡ್ಡಲ್‌, ಅಡ್ಡಲು (ನಾ). = ಅಡ್ಡ. ಅಡ್ಡಲು (೪). i 
ಅಡ್ಡಲಾಗಿ ಎ ೧. ಪಕ್ಕಕ್ಕೆ ತಿರುಗಿ: ಈ ರಸ್ತೆಯಲ್ಲಿ ಹೀಗೆಯೇ: 
ನೆಟ್ಟಗೆ "ಜೋಗಿ ಆಮೇಲೆ ದೀಪದ ಕಂಬದ ಬಳಿ ಅಡ್ಡ ಲಾಗಿ ತಿರುಗಿಕೊ, : 
ಸ್ವಲ್ಪದರಲ್ಲೇ ನಿನಗೆ ಆ ಮನೆ ಸಿಕ್ಕುತ್ತದೆ (ರೂಢಿ). ೨. ಎದುರಾಗಿ: ಜ| 
ಬಡಜರುತಿ ದ್ಧ ಗೂಳಿಗೆ ಅಡ್ಡ ೫h ನಿಂತನು (ರೂಢಿ). ಅಡ್ಡ ಲಾಗು- ಅಡ್ಡಿ | 
ಯಾಗು ; ಪ್ರತಿಬಂಧಿಸು; ತಡೆಗಟ್ಟು : ಸಂಗ್ರಾ ಮರು ಸ 
ಯನು ನಡೆದುಬಂದೊಡೆ ತನ್ನ ಪೆಸರಂ ನ ಡನಡ್ಡ ಸ ಬರಲು ಬಿಡೆ ತೊಡೆ | 
ವೆನು (ಅಂಜಚ. ೬-೪೫) ; ಅರಸು ರಾಮರ ಪಂಥಕಡ್ಡಲಾದೆನು ಎಂದು | 
ಮಲಗಿದ ಮಹಾತ್ಮನುದ್ದುರುಟು ಹನುಮಂತ (ಪುರಂದ. ೨-೬೫-೪) | 


ಗಂಡ ಮಾಡುವ ದಾನಕಡ್ಡಲಾಗುವಳಿವಳ್‌ (ಚೆಬಪು. ೫೬-೩೯). 15] 


ಅಡ್ಡಲಾನ್‌ - ಪ್ರತಿಭಟಸಿ ನಿಲ್ಲು: ಕಡ್ಡಿಗೆಣಿಸದೆ ತಳಿಗಳಂ ಮ್‌ 
ಕೊಂಡಗಳೊಳಡೆ ಶ್ಲ ಲಾತ[ಪಾಠಾ. ದ]ಮರರಂ ತಜ್‌ವುತುಂ ಪುರವನೊಳ | 
ಪೊಗುತಿರ್ದರ್‌ (ಚಿಬಪು. ೪೨-೨೮). [ಅಡ್ಡ + - -ಆಲ್‌] | 

ಅಡ್ಡಲಾಕು (ನಾ). ೧. ಗಿಡದ ಬುಡದ ಮಗ್ಗುಲಲ್ಲಾಗಲ್ರಿ | 
ಬೇರಿನಿಂದಾಗಲಿ ಒಡೆದು ಚಿಗುರಿದ ಮೊಳಕೆ (ಕಿಸಂಗ್ಗಾ. ೪೩). : 
೨. ಕೂಳೆಚೆಳೆ (ಸ್ಕಾಂಡರ್‌). | 

ಅಡ್ಡಲಾಕಿಡು, ಅಡ್ಡಲಾಕೊಡೆ - ಕವಲೊಡೆಯುವಂತೆ ಚಿಗುರು ; | 

ಕೆಂಬೆ ಹುಟ್ಟಿ ಕೊ (ಸ್ಯಾಂಡ್‌). [ಅಡ್ಡ ಲಾಕು] | 

ಆಡ್ಡಲಿಡು (8). ಅಡ್ಡಲಾಗಿ ಇಡು; ಮರೆಮಾಡು: ನೋಡಲ್ಯಂಜಿ 
ದೃಷ್ಟ ಗೆ ನೆರೆ ಕೆರಾಗ್ರಮನಡ್ಡ ಲಿಡುತಂ ಮಂಟಿಪದೊಳಿರ್ದು (ಬಾತ. 
೨೬-೨೯). [ಅಡ್ಡಲ್‌ + ಇಡು] 

ಅಡ್ಡಲು "ಅಡ್ಡಲ್‌' ನೋ. 

ಅಡ್ಡಲುವೊಡ್ಡು (ಕ್ರಿ). ಅಡ್ಡಲಾಗಿ ಇರಿಸು; ತಡೆಯೊಡ್ಡು : ಕಾಲ 
ನಡ್ಡಲುವೊಡ್ಡಿನಿಲ್ಲುತ ಜೋಲಿ ನಡೆವುತ (ಬಸಪು. ೨೦-೧೩). 


[ಅಡ್ಡಲು + ಒಡ್ಡು, | so 


ಅಡ್ಡಲೋನೆ (ನಾ). ಗೋಡೆಯಿಂದ ಮುಂದಕ್ಕೆ ಚಾಚಿದ ಚಾವ | 
ಜಿಯ ಮುಂಭಾಗ ತಲೆಕಟ್ಟು; ಪರಟಿ (ಕಿಸಂಗ್ಲಾ- ೮೧). 

[ಅಡ್ಡ * ಲೋವೆ] 

ಅಡ್ಡನಂತಿಕೆ (ನಾ). ಒಂದು ತೆರದ ಸುಂಕ; ಅಡ್ಡಸುಂಕ: ಕಳೆದು[ 


ಳಿದ ಲೆಕ್ಕ ಗುತ್ತಿಗೆಗಳ ನಿಲಹದ ನಾಮಿಯಡ್ಡ ನಂತಿಕೆ ನಾನಾ ಸುಲಿಗೆ ; 95 


ಲಾವಣಿಗೆಯೆಂಬೀ ಗಳಬಳಮಂ ನಿಲಿಸಿ. ಸುಂಕಮಂ ಬಾಳಿಸಿದಂ (ಕಳನೃ. | ॥ 

೭-೩೦). "ಅಡ್ಡ ಬಡ್ಡಿ > ಫರಾ. [ಅಡ್ಡ * ವಂತಿಕೆ] 
ಅಡ್ಡವಟ್ಟೆ, ಅಡ್ಡ ಬಟ್ಟಿ (ನಾ). ೧. ಮುಖ್ಯವಾದ ದಾರಿಗೆ ಅಡ್ಡ ಲಾಗಿ | 

ಹೋಗುವ ಜಿ ಅಡ್ಡ ರಸ್ತೆ: ಮಾಗುಣ್ಣಿಗೆ ಪೋದ ಅಡ್ಡವಟ್ಟಿ ; 


ಪಡುವಣ ಮೇರೆ ಬಡಗಸೆಟ್ಟ 'ಪೊಲಂ ಮೇರೆ (ಸೌಇಇ. XT, ೯೭-೩೧; | 


1062) ; ಆಯೆರಡುಂ ಪೊಳೆಗೆ ಬರ್ಪಡ್ಡವಟ್ಟಿಯ ಖಾಸಟಿದ ಮಳವೆ (ಪ 
1079). ಅಡ್ಡ ಬ ಟ್ರಿ: ಆಡ್ಡ ಬಟ್ಟಿ ಕೂಡಿದಲ್ಲಿ | 
ಬಲಿಯಂ ತೊಡುವುದು (ಬಾ ps Se ೨. es ಸುಂಕ; 
ಅಡ್ಡರಸ್ತೆಗೆ ಬರುವ ಪದಾರ್ಥಗಳ ಮೇಲೆ ವಸೂಲು ಮಾಡುವ | 


XIX, ೧೮೯-೨೩; 


ಸುಂಕ: ಸುಂಕದವರು ಗಣಪತಿ ದೇವಂಗೆ ಪುಣ್ಯವಾಗಲು ಹೆಜ್ಜು ಕ| ಕೆ 


ಅಡ್ಡವಟ್ಟ ಟ್ಟಿ ತ್ವಿಯಂ ಮಾನ್ಯಂಮ್ಮಾಡಿ ಕೊಟ್ಟಿ ಗಾಣ ೧ ಸುಂಕಾಧಿಕಾರಿ | 


೧೬೦ 


ಅಡ್ಡವಾಯ್‌ 


ಮಂಚ್ಯರಸಂಗೆ ಪುಣ್ಮವಾಗಲು ಅಡ್ಡನಟ್ಟಿಯ ಸುಂಕೆವನು ಮಾನ್ಯವಾಗಿ 
ಶ್ರೀಗವಣಕೀಶ್ವರ ದೇವರಿಗೆ ವಿಶ್ವನಾಥದೇವನು ಬಿಟ್ಟಿ ಕೋಣ ೧೦ (ಕಇಆ. 
೪೪, ೬೩-೨೫; 1229). ಔ ತೆಲುಗಿನ “ಅಡ್ಡ ವಟ್ಟ” (ಸೌಇಇ. ೫, 
0; 1247); “ಅಡ್ಡವಟ್ಟ ಸುಂಕಮು” (ಸೌಇಇ 2; 
| ೪೨೩-೨೫; 1270) ಇದನ್ನು ಹೋಲಿಸಿ; [ಅಡ್ಡ * ಬಟ್ಟಿ] 
| ಅಡ್ಡನಡೆ (ನಾ). ಸೈನ್ಯದ ಅರ್ಧಭಾಗ: ನಾಲ್ಗಳಿಗೆಯೊಳೆ ರಕ್ಕಸ ಬಲ 
॥ ದೊಳಡ್ಡ ವಡೆ ನಿದ್ದೆಗೊಂಡುದು (ಅದ್ಭುತ. ಸ. [ಅಡ್ಡ ೯ ಪಡ್ಕೆ) 
| ಅಡ್ಡ ವಣೆ ( (ನಾ). ಕಂಬಗಳಮೇಲೆ ಅಡ್ಡಲಾಗಿ ಜೋಡಿಸಿರುವ ಮಣೆ: 
| ಕೇಳೀನಿಳಯದ ಕೆಲದೊಳ್‌ ನಟ್ಟ ಕನಕಯಷ್ಟಿ ಗಳ ಮೇಗಣಡ್ಡವಣೆ 
ಗಳೊಳ್‌ ಕಣ್ಮುಚ್ಚಿ ಬೆಚ್ಚಿದಂತೆರ್ದು (ಲೀಲಾವ. ೩-೨೦ ವ). 
[ಅಡ್ಡ * ಮಣೆ] 
; ಅಡ್ಡ ವರ್‌ "ಅಡ್ಡ ಬರ್‌” ನೋ. 
ಅಡ್ಡ ವರ್ಮಿ "ಅಡ್ಡ ೦ಬರಿ? ನೋ. 
ಅಡ್ಡೆ ವರಿ. (ನಾ). ೧. ಅಡ್ಡಲಾದ ಓಟಿ: ತೋರಣದೊಳ್‌ ನುಸುಳ್ವಂತೆ 
ರಾ ಪರಿನ ಕಳಕಳೆಮನಾಲಿಸುತಡ್ಡ ವರಿಯೊಳಾಂತು ನಿಂದಿದಿರ್ಚಿ 
ಪರಿವೊಟ್ಟ ಜೆಯಿಂ ಸಿಲ್ಕಿದರಂ ಪಿಡಿವ (ರಾಜಶೇ. ೬-೧೧ ವ). ೨. ಸಣ್ಣ 
ಹಾದಿ; ಕಾಲುದಾರಿ (ಸ್ಕಾಂಡರ್‌). [ಅಡ್ಡ ಪರ್ಕಿ] 
| ಅಡ್ಡವರ್ಕಿ (ನಾ). ಮನೋರಂಜನೆಯ ಕಾರ್ಯಕ್ರಮ ಮೊದಲಾದ 
| ಪ್ರಾಸಂಗಿಕವಾದ ವೆಚ್ಚಗಳಿಗಾಗಿ ಎತ್ತುವ ತೆರಿಗೆ ಅಥವಾ 
20) ವಂತಿಗೆ (ಸ್ಕಾಂಡ್ಗ). [ಅಡ್ಡ * ವರಿ] 
| ಅಡ್ಡವರಿಗೆ (ನಾ). ಅಡ್ಡಲಾಗಿ ಹಿಡಿದುಕೊಳ್ಳುವ ಗುರಾಣಿ, -- 
| ಢಾಲು: ಹೆಗಲಡ್ಡವರಿಗೆಯ ನೀಡಿ ಮೈಮಣಿದಾಕಿ ತಿವಿದಾಡಿದರು ಸಬಳಿ 
: ಗರು (ಕುವ್ಥಾ ಭೀ. ೮-೧೬) ; ಮೇಲೆ ಬೀಳ್ವ ಕಕೋರಶಸ್ತ್ರವ್ರಜನ ನೂಕಿದ 
| ನಡ್ಡ ವರಿಗೆಯಲಿ (ಕುವ್ಯಾಕ. ೨೦-೫). "ಅಡ್ಡವಲಗೆ? ಪರಾ 
5] 
[ 
| 
| 


1 


[ಅಡ್ಡ * ಪರಿಗೆ) 
| ಅಡ್ಡ ವಲಗೆ (ನಾ). ೧. ಅಡ್ಡಲಾಗಿ ಹಾಕಿರುವ ಅಥವಾ ಹಿಡಿದಿರುವ 
ಹಲಗೆ: ನಾದಬಿಂದುಗಳಡ್ಡನಲಗೆಗಳಾದಿ ಶಕ್ತಿಯೆ ತಿಗುರಿ ಮೂಜಕ್ಕಾದಿ 
ಯಾದವು (ಬಸ ಫು. ೨೧-೨೭). ೨, ಇ ಅಡ್ಡವರಿಗೆ : ಒಡ್ಡಿದ ಶೂಲ 
ವರಾಹನ ತಲೆ ನೂಕುವಡ್ಡವಲಗೆ ಕವಣೆಗಳು ಅಡ್ಡಾಯುಧ ಗರಗಸ 
ಮೊನೆಗಲ್ಲು ಕಣ್ಣೆಡ್ಡವಾಗಿಯೆ ರಾಜಿಸಿಹುವು (ಕಂನವಿ. ೬-೨೦). 
| [ಅಡ್ಡ * ಸಲಗೆ] 
ಅಡ್ಡವಳಿ (ನಾ). ಬೆರಕೆಯ ತಳಿ; ಮಿಶ್ರರಕ್ತದಿಂದಾದ ತಳಿ ನಂಶ 
(ಸ್ಯಾಂಡರ್‌). [ಅಡ್ಡ ಬಳ್ಳಿ (ಆ ಬಟ್ಕಾ್‌)] 
! ಅಡ್ಡವಾತಿ (ನಾ). ಅಡ್ಡಲಾಗಿ ಹಾಯುವುದು, --ಹೋಗುವುದು 
| (೦): ಸಡ್ಜೆಮಾಡದೆ ರಕ್ಕಸನ ಕೂರ್ಗಣೆಗಳ ವಿಡ್ಡೂರವನು ಹಾಜ 
|. ಹೊಯ್ದು ಅಡ್ಡವಾತಿಯಲಿ [ಪಾಠಾಂ. ವಾರಿಯಲಿ, ವಾರಿನಲಿ] ಸೃಂದನ 
| ಸೂತ ವಾಜಿಯ ಒಡ್ಡವಣೆಯ ಖಂಡಿಸಿದ (ಮೋಹತ. ೪೦-೫೪); ಖಾತಿ 
| ಗೆಟ್ಟುದು ಬಲಾಢ್ಯರು ಕಾಮಸುತನಡ್ಡವಾತಿಯ [ಪಾಠಾಂ. ಗಡವಾಕಿನ] 
| | ಕೋಲ್ಲಳುಬ್ಬಟಿಗೆ ಭೀತಿಸಿ ಹಿಮ್ಮೆಟ್ಟ ಸಾರ್ದರು ರಣರಂಗ ನೀತಿಬಾಹಿರ 
ರಾದೆನೆನುತೆ (ನೋಹತ. ೩೫-೨೪). 
i [+ ತೆಲು. ಅಡ್ಡವಾತಿಯೆಮ್ಮು- ಒಂದು ವಿಧವಾದ ಬಾಣ) 
' ಅಡ್ಡವಾಯ್‌, ಅಡವಾಯ್ಕ್‌ ಅಡಹಾಯ್‌, ಅಡಹಾಯಿ, ಅಡ್ಡ 
(| ಹಾಯ್‌, ಅಡ್ಡ ಹಾಯು (ಕ್ರಿ). ಅಡ್ಡಲಾಗಿ ನುಗ್ಗು ; ಅಡ್ಡಗಟ್ಟು; 
| ತಡೆ: ಅದಾವವನಡ್ಡವಾಯ್ಡನೆಲೆಲೇ ಎನುತೆ ಮುನಿದು ಸಿತಗರಗಂಡನುರ 
| ವಣಿಸುತೆಯ್ತರುತೆ (ಇಹರ. ೪೩) ; ಎಆಗುವ ತುಂಬಿವಿಂಡಗಿಯೆ ಬಗ್ಗಿಪ 
| ಕೋಗಿಲೆ ಕೊಂಬುಗೊಂಡು ಬಳ್ಳುಆ್‌ ಮುಳಿದಡ್ಡವಾಯ್ಡ ಗಿಳಿ ಮಲ್ಲಳಿ 


ಅಡ್ಡವಾಸನೆ ೧೬೧ 
ಗೊಂಡೊಳಸಾರೆ (ಕ ಬ್ಬ ಕಾ. ೩೧೧). ಅಡವಾಯ್‌ : ಭೀತಿಯೊಳೋ | 
ಡುನ ದೀರ್ಫೆಬಾಹು ಸೈನ್ಯನನಡವಾಯ್ಡು ಸಂಹರಿಸಿದೆಂ (ದಶಕು. | 
೫-೪೫) ; ಟಂ ಕೊಂಬೆಡೆಯೊಳಡವಾಯ್ಡುದಂ ನೆನೆದು |. 
(ಟಿಕನಂ. ೫೫-೭). ಅಡಹಾಯ್‌ : ಸಿನಾಕಧರನಡಹಾಯ್ದ ಕಿಯು ಬಿಚಿ! 
ನೆಮ್ಮ ವಾಸಿಗಳ (ಕುವ್ಯಾ ಅ. ೬-೬); ಬಹ ದಿವ್ಯಾಯುಧಕೆ ಚಾಚಿದನು | 5 
ನಶ್ಷಸ್ಥಳನನಸುರಾರಾತಿಯಡಹಾಯ್ಡು (ಕುವ್ಯಾದ್ರೋ. ೩-೬೦); ಜನ] | 
ನಿಯ ಮೇಲೆ ಮುಳಿದಳಿವಿಂಗೆ ಜಡಿದನು ಬಾಳ ಬಳಿಕ ವಸಿಷ್ಠ ಕಂಡಡೆ: | 
ಹಾಯ್ಜನಾಯುಧಕೆ (ತೊರರಾ. ೨-೬-೫); ಅಗಸೆಗಳ್‌ ಗಗನಕಡಹಾ! | 
ಯ್ವಂತೆ ಸಲಿವುದಿಲ್ಲಿ (ಅರ್ಚಾನಿ. ೨೩-೩) ; ಕೌಂತೇಯನಂ ತಜುಬಲಡ | 
ಹಾಯ್ದು ವೃಷಕೇತು ಬರಲಾತನೊಳ್‌ ಸರಿಯಾಗಿ ಕಾದುತಿರಲು 10; 
(ಜೈಮಿಭಾ. ೮-೩೬). ಅಡಹಾಯಿ : ಏತಕ್ಕೆ ನೀನಡಹಾಯಿದೆಯೆನುತೆ | | 
ಶ್ರೀನಾಥಗೆ ಕೈದುಡುಕಿದನು (ನೋಹತ. ೩೮-೨೧). ಅಡ್ಡಹಾಯ್‌ :. | 
೧. ತನ್ನನು ನಿಟಲಲೋಚನನಡ್ಡಹಾಯ್ದರೆ ಹಿಡಿವೆನೆನುತೆಚ್ಚ (ಕುವ್ಯಾದ್ರೋ. | | 
PBs ರಿಪುಜಾಲವನು ಜಜಕಿದಡ್ಡಹಾಯ್ದನು ಗಳಿ ಸುನಿತ ವೀರ | 
ನದ್ಭುತ ಸಿಂಹನಾದದಲಿ (ಕುವ್ಯಾಕ. ೧೩-೨೩). ೨. ಬೇರೊಬ್ಬ ರೆ|15; 
ಮುಂಜಿ ನಡೆದಾಡು, ಸುಳಿ (೪). ಅಡ್ಡಹಾಯು (ಉಕ). | 

[ಅಡ್ಡ * ಪಾಯ್‌,] | 
ಅಡ್ಡನಾಸನೆ (ನಾ). ಒಂದು ವಸ್ತುವಿಗೆ ಸ್ಟಾಭಾವಿಕವಲ್ಲದ, ಕೆಟ್ಟ || 
ಬಿಗೆಯ ವಾಸ ಸನೆ: “ಏನೋ ಅಡ್ಡನಾಸನೆ ಬರುತಾ ಇದೆ” (ಮಹಾಲ. 
೨೯). [ಅಡ್ಡ ವಾಸನೆ) 20 
ಅಡ್ಡವಿಚಾರಣೆ (ನಾ). ಸಾಕ್ಷಿಗೆ ಪ್ರತಿಸಕ್ಷದ ವಕೀಲರು ಪ್ರಶ್ನೆಗಳನ್ನು 
ಹಾಕಿ ಮಾಡುವ ವಿಚಾರಣೆ; ಪಾಟೀಸವಾಲು : ಅವರೆಲ್ಲರನ್ನೂ | 
ಅಪ್ರ ಮೇಯ ಅಡ್ಡನಿಚಾರಣೆ ಮಾಡಿದನು (ಮುಸುಗ. ೧೭೧). "ಅಡ್ಡ | 
ಸತಯ! ಪರಾ. [ಅಡ್ಡ * ವಿಚಾರಣೆ] | 

ಅಡ್ಡ ನಿಕಿ (ಕ್ರಿ ಕ್ರಿ). ಅಡ್ಡ ಲಾಗಿ ಇರಿ; ಪಕ್ಕಕ್ಕೆ ತಿವಿ: "ಆಡ ನಿಜಾನೆ | 25 
ಪೆರಿಣತಮೆಂಬುದು 3 aes, ೩೭-೬೭). [ಅಡ್ಡ ಇಸ್ವಿ) | 

ಅಡ್ಡನೆಟ್ಟಿ, ಅಡವೆಟ್ಟ (ನಾ). ಅಡ್ಡ ಲಾಗಿರುವ ಬೆಟ್ಟ : ಆಯೂರಿಂಗೆ | | 
ವ ಸ ವೆಟ್ಟ ದ ಮೂಡಣ ಮೊನೆಯ ಸಯ ಕುಪ್ಪೆ | | 
(Aun. 2-4, ೧೧೬-೨೫; 1075). ಅಡನೆಟ್ಟಿ: ಪೊಲದ ಸೀಮೆ | | 
ಮೂಡಲಡನೆಟ್ಟ (ಎಇ. XIII, ೧೭೨-೪೨; 

(ಅಡ್ಡ, * ಬೆಟ್ಟಿ (< ವೆಟ್ಟ)] | | 

ಅಡ್ಡನೇಷ (ನಾ). - ಅಡ್ಡ ಸೋಗು. [ಅಡ್ಡ + ವೇಷ] | i 

ಅಡ್ಡನೇಳೆ (ನಾ). ಸಮಯವಲ್ಲದ ಸಮಯ ; ಅವೇಳೆ : *ಡಾಕ್ಟರ್ನ | | 
ಕರಕೊಂಡು ಬರ್ಲೇನು? ಎಂದು ಕೇಳಿ ಅಂಥ ಅಡ್ಡವೇಳೆಯಲ್ಲಿ ಒಬ್ಬನೇ| | 
ಹೋದ (ವೈನಿ. ೧೯೮). [ಅಡ್ಡ ವೇಳೆ] | 

ಅಡ್ಡವೊಡ್ಮು, ಅಡವೊಡ್ಡು (ಕ್ರಿ). ಅಡ್ಡಲಾಗಿ ಒಡ್ಡು; ತಡೆಯಾಗಿ | | 
ಹಿಡಿ : ಗೆವಾಶ್ಚರಂಧ್ರದೊಳ್ಳೆ ಕಗಳಿನಾಂಶುನೆಂದು ಬಗೆದೇಕೆ ಕರಾಜ್ವ| | 
ಮನಡ್ಡವೊಡ್ಡು ವಯರ್‌ (ಕಾದಂಪೂ. ೧೦೦೮). ಅಡವೊಡ್ಡು : ಸ ಲೆ | i 
ಮೆಯ್ಯ ನಡವೊಡ್ಡಿ ತದೀಯ ತಟಂಗಳಲ್ಲಿಯಿಂಬಿಲ BEN 
ತುಲಗಿ ಬಿರ್ದವೊಲಿರ್ದುವು . 
[ಅಡ್ಡ * ಒಡ್ಡು] 
ಅಡ್ಡ ವೊಯ್ಲು, ಅಡವೊಯ್ಲು, ಅಡಹೊಯ್ಲು (ನಾ). ಕತ್ತಿಯನ್ನು | 
ಅಡ್ಡಲಾಗಿ ಬೀಸಿ ಹೊಡೆಯುವುದು ; ಅಡ್ಡಹೊಡೆತ : ಕೂರಲಗಿ 
ನಾಆಿರಡು ಮೊನೆಯನಿರದಲುಪುತ್ತೆ ನಾಲ್ಕು ತೆಜನಾದ ಧಾರೆಯನಲ್ಲಿ | 
ಬೀಟುತ್ತೆ ನಾಲ್ಕುತೆಣದಡ್ಡ ವೊಯ್ಲುಂ ಜನಕೆ ತೋುತ್ತೆ (ಮೊನೆರ.೧೪೧-೩). |45 
ಅಡವೊಯ್ಲು : ಖಡುಗದಡವೊಯ್ಲು ಗಳಲಡುಮದ್ಮಡಸಿದರು ಸೂಕರನ | 


ಅಡ್ಡವೊಲಕೆ, ಅಡ್ಡ ಹೊಟ್‌ (ನಾ). ಅಡ್ಡೆ; ಕಾವಡಿ : 


30; ಅಡ್ಡಸಾಲು (ನಾ). 


ಅಡ್ಡಸುತ್ತು (ನಾ). ಅಡ್ಡಲಾಗಿ ಸುತ್ತಿದ 


ಅಡ್ಡ ಸುಲಿ 


ತುಪ್ಪವ ತೊಡೆದರಿಟ್‌ದೇಟನೊಳು ಬಿಟ್ಟರು ತೈಲಧಾರೆಗಳ (ಕುವ್ಯಾಭೀ. 
೫-೪೨); ನಾಲ್ಕು ತೆಜದ ಧಾರೆಯಂ ಮೂಜು ತೆಜದ ನಿವಾರಣೆಯಂ ನಾಲು 
ತೆಜದಡವೊಯ್ಲಂ ಕಾಯ್ದು ಹೆಣಗಿದರು ಬಿತ್ತರಿಸಿ (ತ್ರಿಫವಿ. ೨೩-೧೪ ವ). 
ಅಡಹೊಯ್ಲು : ಉಪ್ಪರಕೆ ಜಾಆಕದರು ಪಡಿತಳಕೆ ಮೆಯ್ದೆಗೆದರಡ 
ಹೊಯ್ಲಿನಲಿ ಬಲುಗಯ್ದು ಕಾಜರು . , . ಹೊಯ್ದಾಡಿದರು (ಸಂಭಪ. 
* ಪೊಯ್ಲು) 


೧೮-೫೬). [ ಅಡ್ಡ, 


ಅಡ್ಡ ವೊರಗು (ನಾ). ಒರಗಿಕೊಳ್ಳುವುದಕ್ಕೋಸ್ಕರ ಅಡ್ಡ ಲಾಗಿ 


ಇಡುವ ದಿಂಬು: ಹಂಸತೂಲಿಕಾತಲ್ಪದಲ್ಲಿ SS ಅಡ್ಡ 
ವ£ವೊ]ರಗು ಯಿರುವುದು (ಸೌಗಂಧಿ. ೧೧೪-೩). 

[ಆಡ್ಡ ಒರಗ್ಳು (ಆ ಒಜಗ್ಗು)] 
4 ಕಾಸು ವಿಹಂ 
ಗಿಕೆಯದಡ್ಡ ವೋಿಯಕ್ಕು ೫ (ಮಂಗರಾ. ೬೩-೨೬). ಅಡ್ಡ ಹೊಟಕಿ: 
“ವಿಹಂಗಿಕೆ ಅಡ್ಡಹೊಜಕಿ ಕಂಬಿ? (ನಾಚಿರಾ. ಕಿ). [ಅಡ್ಡ * ಪೊಣಕಿ] 


ಅಡ್ಡಸರ, ಅಡಸಲ್ಯ್ಕ, ಅಡಸಾರ, ಅಡಸಾಲ (ನಾ). ಆಡುಸೋಗೆಯ 


ಗಿಡ. ಅಡೆಸಲ, : ಆಡಸಲವು ವಾಂತಿ, ಕೆಮ್ಮು ಮತ್ತು ನಿಶೇಷವಾಗಿ ರಕ್ತ 
ಪಿತ್ತವನ್ನು ನಾಶಮಾಡುತ್ತದೆ (ಅಷ್ಟಾಂಗ. ೧೩೫-೭೮). ಅಡಸಾರ: ಕಾಶೀ 
ದಾಶಿವಾಳ ಅಡಸಾರ (ಕೃಷಿಪ್ರ. ೨೦೧). ಅಡಸಾಲ (ಉಕ). 

[೨.1 ತೆಲು. ಅಡ್ಡಸರಮು] 


ಅಡ್ಡಸರ್ಪ (ನಾ). ಒಂದು ಜಾತಿಯ ಗಿಡ. (ಮೈಜಗಿ. ೫-೮೪). 


[ಅಡ್ಡ * ಸರ್ಪ?] 
! ಅಡ್ಡಸವಾಲು (ನಾ). ಪಾಟೀಸವಾಲು. "ಅಡ್ಡ ವಿಚಾರಣೆ? ಪರಾ. 
(ಕಿಸಂಗ್ಲಾ. ೭೮). [ಅಡ್ಡ * ಸವಾಲು] 
ಅಡ್ಡಸಾರಿಗೆ (ನಾ). - ಅಡ್ಡತಾಕ್ಕು : ೨. ಆ ನಾಗಂಣ್ಣನ ಮಗ ನಾರ 


ಸಿಂಹದೇವ ಕೊಟ್ಟ ಅಡ್ಡಸಾರಿಗೆಯೊಂದು (ಎಕ. 2೭೪, ಹೊಳೆನ. ೯೩-೨೨; 
1237). [ಅಡ್ಡ * ಸಾರಿಗೆ] 


ಅಡ್ಡಸಾರ್ಚು (ಕ್ರಿ). ಪಕ್ಕದಲ್ಲಿ ನಿಲ್ಲಿಸು: ಮೊಗಂ ಮುರಿದು ಮೊಲೆ 


ಯೂಡಲಡ್ಡಸಾರ್ಚಿದ ಫುಲ್ಲಿಯಿರ್ದಂತೆ ಪರಿಚಯಕ್ಕೆ ಪರಿತಂದು ಕಡೆ 
ವಾಯ ಪಾಲಂ ತೊಡೆಯೊಳ್‌ ತಡಗಾಲ್ಪೊಡೆದು (ಅರ್ಧನೇ. ೧-೯೨ ವ). 
[ಅಡ್ಡ * ಸಾರ್ಚು] 
೧. ಅಡ್ಡಲಾಗಿ ಇರುವ ಸಾಲು. ೨. ಅಡ್ಡ 
ಪಂಕ್ತಿ (8). ೩. ನೇರವಾಗಿ ಹೊಡೆದ ಉಕ್ಕೆಯ ಸಾಲಿಗೆ ಅಡ್ಡ 
ಲಾಗಿ ಹೊಡೆದ ಸಾಲು (ಕಿ). [ಅಡ್ಡ * ಸಾಲ್ಕು (ಆ ಸಾಲ್ಕ್‌)] 
ಬಟ್ಟಿ : ಕಾಳಿಂದಿಯ 
ನೊರೆಯೋ ಎಂಬಂತೆ ಆ ಕೂದಲಿನ ಮೇಲೆ ಒಂದು ಬಿಳಿಯ ತೆಳ್ಳ ನೆಯ 
ಚೀನಾಂಬರದ ಅಡ್ಡಸುತ್ತು (ಮಾನುಲ್ಲಿ. ೧೨೪). [ಅಡ್ಡ + ಸ 2] 


ಅಡ್ಡಸುಳ್ಳಿ, "ಅಡ್ಡಸುಟೀ? ನೋ. 
ಅಡ್ಡಸುಳ್ಳಿ (ನಾ). ೧. (ಮರದ ದಿಮ್ಮಿಯಲ್ಲಿ) ಅಡ್ಡಲಾಗಿ ಕಾಣಿಸಿ 


ಕೊಳ್ಳುವ ಸುಳಿ. ೨. (ಪ್ರಾಣಿಗಳಲ್ಲಿ) ಹೀನಸುಳಿ. 
[ಅಡ್ಡ ಸುಳ್ಳಿ (ಆ ಸುಟಕ್ಕಿ)] 


. ಮೊಸಳೆಗಳ್‌ (ಶಾಂತೀಶ್ವ. ೧೨-೮೪). 140 ಅಡ್ಡ ಸುಚಿ ಅಡ್ಡ ಸುಳ್ಳಿ (ಕ್ರಿ). ೧. ಎದುರಿಗೆ ಸುಳಿದಾಡು, ಸಂಚ 


ಕಿಸು: ಆತಂಕ ಗಜಕಿಸನ್ನೈ ದೋಲುವನನಂಗಂ ಚಂದವಂ ಕೂಂಕುವಂ 
ಕರದಿಂ ತೆಂಬೆಲಕೆಂಬನಡ್ಡಸುಚಕಿವಂ ಚೈತ್ರಂ ಪಿಕಾರಾನದಿಂ ಕರೆವಂ 
ನಲ್ಲನಗಲ್ಲೊಡೆ (ಅನಂಪು. ೮-೨೧). ಅಡ್ಡಸುಳ್ಳಿ : ೧. ನಿಮ್ಮ ಬೀದಿ 
ಯಲ್ಲಿ ಆಗಾಗ ಅಡ್ಡಸುಳಿಯುವ ಆ ಹುಡುಗ ಯಾರು? (ರೂಢಿ). 
೨. ಅಪ್ಪಿತಪ್ಪಿ, ಅಕಸ್ಮಾತ್ತಾಗಿ ಆದರೂ, ಬರು: ಕಳೆದ ನಾಲ್ಕು 
ತಿಂಗಳಿಂದ ಅನನು ಈ ಕಡೆ ಅಡ್ಡಸುಳಿದಿಲ್ಲ (ರೂಢಿ). [ಅಡ್ಡ + ಸು] 


11 


ಅಡ್ಡಸೆರಗು 


ಅಡ್ಡಸೆರಗು (ನಾ). ಹೆಣ್ಣುಮಕ್ಕುಳು ಎದೆ ಮುಚ್ಚುವಂತೆ ಕಂಕುಳಿನ 


ಕೆಳಗಿನಿಂದ ಅಡ್ಡಲಾಗಿ ಹೊದೆಯುವ ಸೀರೆಯ ತುದಿ, ಕೊನೆ. 


,ಅಡ್ಡಸೆಅಗು ಕಟ್ಟ ನಿಲ್ಲು (ಉಕ) ೬ ಕೆಲಸ ಮಾಡಲು ಸಿದ್ಧವಾಗಿ 


ನಿಲ್ಲು. [ಅಡ್ಡ * ಸೆರಗ್ಮು (೬ ಸೆಅಂಗು)] 


ಅಡ್ಡಸೋಗು (ನಾ). (ಉಕ) ನಾಟಕ ಮೊದಲಾದವುಗಳಲ್ಲಿ ನಡುವೆ | 5 


ವಿನೋದಕ್ಕಾಗಿ ಬರುವ ಪಾತ್ರ. [ಅಡ್ಡ * ಸೋಗು] . 

ಅಡ್ಡಹಚ್ಚು (ಕ್ರಿ). ೧. (ಹಣೆಯ ಮೇಲೆ ಮತಸೂಚಕವಾದ ಚಿ 
ಯನ್ನುಳೆ ಅಡ್ಡಲಾಗಿ ಧರಿಸು. ೨. ಅಸಂಬದ್ಧ ರೀತಿಯಲ್ಲಿ ವಿರೋ 
ಧಿಸು (ಉಕ. [ಅಡ್ಡೈ * ಹಚ್ಚು, (ಆ ಪತಿ 3ು)] 


ಹೆ 


ಅಡ್ಡಹರವು (ಕ್ರಿ). ಅಡ್ಡಡ್ಡಲಾಗಿ ಹೆರಡು: ತಲೆಬೆಲಗಿನಿಂದ ಎರಡೂ 
ಸಕ್ಕ ಗಳಿಗೂ ಅಡ್ಡ ಬೆಲಗುಗಳ ಮೇಲೆ ಎಳೆಗಳನ್ನು ಹಾಕಿ; ಅವುಗಳ ಮೇಲೆ 


ಸ ಅಡ್ಡಹರವಿ, ಹುರಿಗಾತಿಯಿಂದ ಹೆಗ್ಗಟ್ಟು ಬಿಗಿದು, 
ಮಾಡುತ್ತಾರೆ (ಮುಂಬಯಿ. ೪-೧೧೮). [ಆಡ್ಡ * ಹರವು]. 

ಅಡ್ಡಹಾಕು (ಕ್ರಿ). ೧. ಅಡ್ಡಲಾಗಿ ಹಾಕು; ಅಡ್ಡ ಲಾಗಿ ಇರಿಸು (ಕಿ). 
೨. (ಗುರುವಿನ ಪಾದದ ಮುಂದೆ ಆಶೀರ್ವಾದಕ್ಕಾಗಿ ಮಕ್ಕಳನ್ನು) 
ಅಡ್ಡ ಲಾಗಿ ಮಲಗಿಸು ; (ರಾಜನ ಮುಂದೆ ಕ್ಷಮೆಗಾಗಿ ಅಪರಾಧಿ 
ಯನ್ನು) ಅಡ್ಡ ಬೀಳಿಸು (8). ೩. ತಡೆದು ನಿಲ್ಲಿಸು; ತಜೆಗಟ್ಟು : 
ದಾರಿಯಲ್ಲಿ ಹೋಗುತ್ತಿದ್ದ ಶ್ರೀಮಂತನನ್ನು ಒಬ್ಬ ಕಳ್ಳ ಅಡ್ಡ Bi 
(ರೂಢಿ). [ಅಡ್ಡ + ಹಾಕು (< ಪಾಯ್ಕು,)] 

ಅಡ್ಡಹಾದಿ (ನಾ). ೧. ಅಡ್ಡರಸ್ತೆ: ಸಂಜೆಯ ಬಸ್ಸು ಮಂಗಳೆಯನ್ನೂ |20 
ದುರ್ಗಿಯನ್ನೂ ಮೈಸೂರು-ಸುಂಗಳೂರು ಹೆದ್ದಾರಿಯಲ್ಲಿ ಕೊತ್ತೇಗಾಲಕ್ಕೆ 
ಹೋಗುತ್ತಿ ದ್ಧ ಅಡ್ಡಹಾದಿಯಲ್ಲಿ ಇಳಿಸಿ ಹೋಯಿತು. (ಸರ್ವಮಂ. ೩೩೧). 
ಪಿ. ತಪ್ಪುಪಾರಿ: ನಮ್ಮನ್ನ 'ಅಡ್ಡೆ ಹಾದಿಗೇ ಹಚ್ಚಬೇಕೂಂತ, ಟೊಂಕಾ 
ಕಟ್ಟೇ ನಿಂತಾರೇನೋ ಎಲ್ಲ 'ಿಪ್ಪಗೋಳು? ತ ೧೩). 

[ಅಡ್ಡ * ಹಾದಿ (ಆ ಪಾದಿ). / ತುಳು. ಅಡ್ಡ ಸಾದಿ] 
ಅಡ್ಡ ಹಾಯ್‌ "ಅಡ್ಡ ವಾಯ್‌? ನೋ. 


ತಾಟು ಸಿದ್ಧ 


ಅಡ್ಡೆ ಹೆಸರು (ನಾ. ೧.ಹುಟ್ಟಿದಾಗ ಇಟ್ಟ ಹೆಸರಲ್ಲೆ ರೂಢಿಯಲ್ಲಿರುವ | 


'ಜೀಕೊಂದು ಹೆಸರು; ಜವಾನ ಹೆಸ ರಿಗೆ ಬದಲಾಗಿ ಅಥವಾ ಆ 
ಹೆಸರಿನ ಜೊತೆಗೆ ವಿನೋದಕ್ಕಾಗಿ ಉಪಯೋಗಿಸುವ ಹೆಸರು 
(ದಕ). ೨. ಇಟ್ಟ ಹೆಸರಿನ ಜೊತೆಗೆ ಸೇರಿಸುವ, ಕೆಲವು ವೇಳೆ 
ವಂಶಪಾರಂಪ ಜಾ ಬರುವ, ಹುಟ್ಟಿದ ಊರು, ಕಸಬು, 
ಸಾಧಿಸಿದ ಕಾರ್ಯ ಮೊದಲಾದವನ್ನು ತಿಳಿಸುವ, ಹೆಚ್ಚಿನ 
ಹೆಸರು; ಒಂದು ಮನೆತನದವರಿಗೆಲ್ಲ ಸಾಮಾನ್ಯವಾದ ಹೆಸರು; 
ಮನೆತನದ ಹೆಸರು; ಉಪನಾಮ (ಉಕ): ತಿರಿದಿಹರೆ ಕೂಳಕ್ಕು 
ಕೆರೆದಿಹರೆ ಬೋಳಕ್ಕು ಕರೆದಿಹರೆ ಅಡ್ಡ ಹೆಸರಕ್ಕು ನಿಭನಿರಲು ಸ್ಕಿ ರಗೊಳ್ಳ 
ಲಕ್ಕು (ಸರ್ವಜ್ಞ. SR ಮಿಕ್ಕ ವರೆಲ್ಲ ಅದ್ದೆ ಹೆಸರನ್ನು ಸ್ವೀಕರಿಸುವ 
ಕಾಲಕ್ಕೆ ಇವರೂ ಫ್ರಾ ಕ್ಲಿನ್‌” ಎಂಬ ಹೆಸರನ್ನು ಇಟ್ಟು ಕೊಂಡರಸ್ಟೆ 
ಯ. ೯); ಬು: . ಅನೆಲ್ಲವಕ್ಕೂ ಹೆಸರು ಹಾಕಟೆ!ಉವಕೆ 
ತನ್ನ ಹೆಸ ಸರು, ಶಂಕರನ ಹೆಸರು, ಅನನ ಆಡ್ಡ ಹೆಸರುಗಳನ್ನು ಅಗಲೇ 
ಹಾಕಿಟ್ಟಿದ್ದಳು (ಹೂಬಿಸಿ. ೧೩). [ಅಡ್ಡ * ಹೆಸರ್ಕು (< ಫೆಸರ್‌)] 
ಅಡ್ಡ ಹೇರು, (ಕ್ರಿ). ಅಡ್ಡಡ್ಡಲಾಗಿ ಹೊರೆಯನ್ನು. 'ಹೊರಿಸು: ` ತಾಟು 
ಮಾಡಬೇಕಾದರೆ, ತೊದಲ ಚಂದೀಗೋಡೆಗಳ.ಮೇಲೆ ಬೆಲಗುಗಳನ್ನು ; 
ಅಡ್ಡಹೇರುವರು (ಮುಂಬಯಿ. ೪-೧೧೮). 
[ಅಡ್ಡ * ಹೇರ್ಕು (ಆ ಪೇಣ,)] 
ಅಡ್ಡಹೇರ್ಕು (ನಾ). ಅಡ್ಡಡ್ಡಲಾಗಿ ಹೊರಿಸಿದ ಹೊರೆ (8). 
[ಅಡ್ಡ * ಹೇರ್ಯು (ಆ ಪೇಣ್ಯು)) 


ನ್ಗ 


೧೬೨ ಅಡ್ಡಾಡು 
| | ಅಡ್ಡಹೊಗು, ಅಡಹೊಗು (ಕ್ರಿ). ಅಡ್ಡಲಾಗಿ ಪ್ರವೇಶಿಸು ; ನಡುವೆ: 
| ನುಗ್ಗು: ಮುಕ್ಕಣ್ಯ ನೈತರುತುಭಯವೀರಂಗಡ್ಡ ಹೊಕ್ಕನು ಮಧ್ಯಸ್ಥನಾಗಿ 
| (aus. ಉಂಡ ಅಡಹೊಗು: ಕೆಡಬಡಿಶೆನೆನುತಡಹೊಳ್ಳು 
ಮೈದುಡುಕಿದರೆ ನಗುತಲಿ ಸಿಕ್ಕಿದವದಿರಿಗಲ್ಲಮಪ್ರಭುರಾಯವನಿಂತೆಂದ 
(ಪ್ರಭುಲೀ. ೧೩-೧೦). [ಅಡ್ಡ + ಹೊಗು (ಆ ಪೊಗು)) 
ಅಡ್ಡ ಹೊಡೆತ (ನಾ). ಅಡ್ಡಡ್ಡಲಾಗಿ ಹೊಡೆದ ನೆಟ್ಟು; ಪಕ್ಕದಿಂದ 
ಹೊಡೆದ ಏಟು: ಅಡ್ಡಹೊಡೆತದ ನೋವು ಹೆಚ್ಚು (ರೂಢ). 
| [ಅಡ್ಡ * ಹೊಡೆತ] 
ಅಡ್ಡ ಹೊತ್ತು (ನಾ). ಹೊತ್ತಲ್ಲದ ಹೊತ್ತು; ಅಕಾಲ; ಅನೇಳೆ: 
ಏನು, ಸ್ವಾಮಿಜಿಯವರು ಈ ಅಡ್ಡ ಹೊತ್ತಿನಲ್ಲಿ ಮನೆತನಕ ಬರೋಣಾ 
ಯಿತು? (ಹೂಸ ಸಾ. ೯) ; “ನಮ್ಮವನು ಎದ್ದಿದ್ದಾನು, ಇಂದು ಆಡ್ಡ 
gr (y ಮಲಗಿದ್ದ * (ನಿರಾಭ. ಘೊ 
1 ಹೊತ್ತು ೩ (ಆ ಪೊಟ್ಟು)] 
ಅಡ್ಡ ಹ (ನಾ). = ಅಡ್ಡ ಹೊಡೆತ: ತಿವುಳ ತೆಲುಗ:ರಾವುತರಡ್ಡ 
ಹೊಯ್ದ ಳ ಪಿವರವ ಬಲ್ಲರೆ ನನ್ನ ಬವರದೊಳಗೆ ರಾಮನ ಹೊಯ್ಯದೊಡೆ 
; ನನಗವನಿಪ ಮಾಡಿಸಾಜ್ಞಿ ಯನು (ಕುರಾಸಾಂ. ೧೬-೭). 
[ಅಡ್ಡ + ಹೊಯ್‌ (ಆ ಪೊಯ್ಯ್‌)] 
ಅಡ್ಡ ಹೊಸ್‌ "ಅಡ್ಡ ವೊಆ3? ನೋ. 
ಅಡ್ಡಳತೆ (ನಾ). ೧. (ವಸ್ತುವಿನ) ಅಗಲದ ಅಳತೆ, ಪ್ರಮಾಣ. 
೨. ಮೋಸದ ಅಳತೆ (ದಕ). [ಅಡ್ಡ ಅಳತೆ] 
ಅಡ್ಡಳಿ (ನಾ). ಅಡ್ಡಲಾಗಿ ಸುಳಿಯುವ ತುಂಬಿ, ಭ್ರಮರ : ಪಡ್ಚ 
ಜಃ | ಳಿಯ ಪೊಗಸಿ ಬರುತಿರ್ಪಡ್ಡಳಿಯಂ ಸೋವಿ ತಿಜಕಿದಳಾ ಪಡ್ಡಳಿಯೊಳ್‌ 
| |  ಡೊಡ್ಡೆಲರಂ ಕಾಂತೆ (ದಕಕು. ೬-೭೦). [ಅಡ್ಡ * ಅಳ್ಳಿ (ಇ ಅಲಿ)] 
24] ಅಡ್ಡಾಕೆ (ನಾ). ಪ್ರತಿಭಟನೆ : ಒಡ್ಡಿದ ಶೂಲವ ಹಾಯ್ದು ಮೈಲಾರದ 
ದೊಡ್ಡಿಯ ದೇನರಿಂದವನ ಅಡ್ಡಾ ಕಿಲ್ಲದೆ ತರಿಸಿ ನಿನ್ನಯ ಕಾಲಿಗಡ್ಡಗೆಡ 
| 
| 


10 


15 


ಹುನೆನಂಜದಿರು (ಕುರಾಸಾಂ. ೨೪-೩೭) £ಆಡ್ಲಾಕಿಲ್ಲದೆ ಇ ಅಡ್ಡಾಕೆ + 
ಇಲ್ಲದೆ] ; ಮಾಜಕೊಡ್ಡಿನ ವೈರಿಭಟರನು ಕಡ್ಡಿಗೆಣಿಸದೆ ಕದನದೊಳು 
ತೆರಳಿದನಡ್ಡಾಕೆಯಿಲ್ಲದಾ ರಾಮ (ಕುರಾಸಾಂ. ೪೫-೩೧) ; ದೊಡ್ಡವರೆಂ 
ತಾಡಿದಂತೆ ಸಲುವುದದಕಡ್ಡಾಕೆಯಿಲ್ಲದಜಕಿಂದ ಗುಡ್ಡದ ಮೇಲಿರ್ದೆ ಬರ 
ಹೇಳಲೊಡನೆ ನಾನೊಡ್ಡಿ ನಿಂದೆನೆ ಬಂದೆನೆಂದ (ಭರಚ. ೩೯-೧೦೬); ಹೆಡ್ಡರಿ 
ಗಿರಲೀ ಖಡ್ಗ ಸಾಕೆನುತಡ್ಡಾಳೆಯಿಲ್ಲದೆಯ್ದಿದನು (ಭರಚ. ೪೬-೩೬) ; 
ಬಡ್ಡಿಸಿದಿಡ್ಜಲಿಗೆಯ ಮುಂದೆ ಕುಳ್ಳಿರ್ದು ಗಡ್ಡಮಾಸೆಯ ನೀವಿಕೊಳುತ 
ಅಡ್ಡಾಕಿಲ್ಲದುಂಬುವ ಕಾರ್ಯವ ಬಿಟ್ಟು ದೊಡ್ಡ ಕಾರ್ಯನನೆಣಿಸಿದಿರಿ 
(ನೇಮಿಸಂ. ೨೩-೨೭೫). [ಅಡ್ಡ * ಆಕ್ಕೆ (ಆ ಆಂಕೆ)] 
$5| ಅಡ್ಡಾಗು (ಕ್ರಿ). ೧. ಅಡ್ಡಲಾಗು; ಅಡ್ಡಿಯಾಗು : ಕೈಕೆಯದಕಡ್ಡಾಗಿ 
ಭರತನಿಗೆ ರಾಜ್ಯಮಿರಲೀ ಕುಮಾರಂ ವನಕೆ ಗಮಿಸಲಿ (2 ರಶು. ೨-೬). 
೨. ಅಲ್ಪವಿಶ್ರಾಂತಿಗಾಗಿ ಮಲಗು; ಮಗ್ಗುಲಾಗು (ಉಕ): ದಣುವು 
ಆರಿಸಿಕೊಳ್ಳುವುದರ ಸಲುವಾಗಿ ಅಡ್ಡಾದನು (ಮುಂಬಯಿ. ೪-೧೫೧) ; 
ದೊರೆಗಳು ಮಂಚದ ಮೇಲೆ ಆಡ್ಡಾಗಿದ್ದಾರೆ (ಹೊಸಂಸಾ. ೯೫). 
[ಅಡ್ಡ * ಅಗ್ಗು] 
ಅಡ್ಡಾಡಿಸು (ಕ್ರಿ). ತಿರುಗಾಡಿಸು; ಅ 


40 


ತ್ತಿ ತ್ತ ಸುತ್ತಾಡಿಸು : ಆ 

ಕೋಣೆಯ ಸುತ್ತೆಲ್ಲ ನನ್ನನ್ನು ಅಡ್ಡಾಡಿಸಿದಳು (ಹಳ್ಳಹಾ. ೬೪). 

| [ಆಡ್ಡಾಡು + -ಇಸ್ಕು] 

| | ಅಡ್ಡಾಡು (ಕ್ರಿ). ೧. ಅತ್ತಿತ್ತ ಸುಳಿದಾಡು: ಉಭಯ ಸುಭಟರ್ಗ 
ಳಾರ್ಭಟಸಿ ತೋಳ್ವೊಯ್ದು ಪಟುಭಟವಾಜಿವರ್ಗಮಂ ರಾವ್ತರಡ್ಡಾಡಿದರ್‌ 
ತೀಡಿದರ್‌ ಬಿಲ್ಲವರ್‌ ಸಿಂಜಿನಿಯನು (ಚಿಬಪು. ೨೪-೩). ೨. (ವಾಯು 


45 


ಅಡ್ಡಾ ಕಿಡ್ನಿ ೧೬೩ ಅಡ್ಡಿ ಕೆ 


ಸೇವನೆಗಾಗಿ) ಸಂಚರಿಸು : ಹೊರೆಗೆ ಎಲ್ಲಿಯೋ ಅಡ್ಡಾಡಲಿಕ್ಕೆ ಹೋಗಿ | 
ರುತ್ತಾನೆ (ನೋಹಿನೀ. ೫); ಸ್ವಲ್ಪ ಹೊತ್ತಿನಮೇಲೆ ನೀಲಾ, ಗುಣೇಂದ್ರ 
ಇಬ್ಬರೇ ಅಡ್ಡಾಡಲು ಹೋದರು (ಪ್ರಣಸ. ೨೮). 
[ಆಡ್ಡ + ಆಡ್ಕು. / ತುಳು. ಅಡ್ಡಾಡು] 

ಅಡ್ಡಾತಿಡ್ಡಿ "ಅಡ್ಡಾದಿಡ್ಡಿ? ನೋ. 

ಆಡ್ಸ್‌ ದಿಡ್ಡಿ ಅಡ್ಡ: ಕಿಡಿ ಕ್ಸ ಅಡ್ಡಾ ತಿಡ್ಜಿ (ನಾ). ಕ್ರಮಬದ್ಧ ವಲ್ಲದಿರು 
ವುದು; ಅಸಂಬದ್ಧ ತೆ: ಚಿ ಸಂದರ್ಭಗಳಲ್ಲಿ ಅಡ್ಡಾ ನಿ ಯಾಗಿ 
ಕತ್ತರಿಸಿಹೋದಂತೆ ಕಾಣುತ್ತವೆ (ಜ್ಯೋತಿರ್ವಿ.: ೧೩೩). ಅಡ್ಡತಿಡ್ಡ, ಕ 


೯-೬೦) ; ನಾರಾಯಣನ ಚಕ್ರಮಂ ಸುದರ್ಶನಮೆಂಬುದು ... ಆತನ 


ಅಡ್ಡಾ ಯುಧಮಂ ನಂದಕಮೆಂಬುದು (ಹಲಾಯು.೬-೨೭ ಟೀಕು); ಅತ್ಮಾಂ 


| 
[ 
| 
| ಗುಳಿಗಳಡ್ಲೈಸಿದೆಡೆಯೊಳಡ್ಡಾಯುಧದಿಂ ಪಆಸಿಯೆಯುಂ (ನೀಮಿಪು. 


೬-೩೨ ವ); ಒಡ್ಡಿದ ಸಿಡಿ ಡೆಂಕಣಿ ಶೂ ಲ ಸೂನಂಗಿಯಡ್ಡ ಗರಗಸ 
ಕತ್ತರಿಗಿಚ್ಚು ಅಡ್ಡಾಯುಧ  ತೀವಿದ ಬಾವಿನೆಲಹು ಕಂಗೆಡ್ಡಮಾಗಿರ್ದವಾ 
ಹುರದೊಳು (ಸೊಬಸೋ. ೯-೨೮) ;. ಅಡ್ಡಾಯುಧ ಗರಗಸ ಮೊನೆಗಲ್ಲು 

ಕಣ್ಣೆಡ್ಡವಾಗಿಯೆ ರಾಜಿಸಿಹುವು (ಕಂನವಿ. ೬-೨೦). ಅಡಾಯುಧ : 
| “ನಿಸ್ಕ್ರಿಂಶಃ ಕರವಾಳಃ, ಖಡ್ಗೆಃ... ಈ ೧೦ ಅಡಾಯುಧಂ೫ (ಹಲಾಯು. 


5 


ಅಡ್ಡತಿಡ್ನಾದ ಅಕ್ಷರಗಳಿಂದ ಒಂದು ಹೊಲಸು ಕಾಗದದ ಮೇಲೆ ಬರೆಯ ೭೮-೩೧೮) ; *“ಅಕ್ಕಜದಡಾಯುಧಂ ನಂದಕಮೆನಿಕ್ಳು > (ಮಂಗರಾ. 
ಲ್ಪಟ್ಟ ಪತ್ರವೊಂದನ್ನು (ಕಳ್ಳಕಾ. ೪). ಅಡ್ಡಾತಿಡ್ಡಿ: ಹೀಗೆ ಆಡ್ಡಾತಿಡ್ಡಿ [10| ೬-೨೦); ಪಾಪಿ ಹೂವನೇಜ್‌ಸಲು ಮಸೆದಡಾಯುಧದ ಗಾಯ (ಬಸವ. 
ಯಾಗಿ ವಿಷಯಾಂತರವಾದಾಗ ನಾನು ವೃದ್ಧನಾಗಿರುವೆನೆಂಬುದು ನನ್ನ ೬೫೧) ; ವಧಾರ್ಥಂ ಮುನಿಯ ಕೆಯ್ಸಡಾಯುಧಮಿತ್ತಳ್‌ (ದಶಕು. 


ಲಶ್ಷ್ಯಕ್ಕೇ ಬರುತ್ತದೆ (ಬೆಂಜನ್‌. ೧೯). 
ಅಡ್ಡಾದಿಡ್ಡಿ ಜಿಲೆ - ಅಸಂಬದ್ಧವಾದ ಬೆಲೆ; ಪ್ರಮಾಣಕ್ಕೆ 


೮-೨೭) ; ಪಾರ್ಥನ ತಣುಬಿ ನಿಂದನು ಸೆಳೆದಡಾಯುಧದಿ (ಕುವ್ಯಾಕ. 
೧೪-೨೧) ; ದೀಹದೇಣ ನುಡಿಯಲ್ಲಿಯಡಾಯುಧಮಡ್ಡಣಂ ಸೊಡರ್ಗಿಡ 


ಮಾರಿದ ಬೆಲೆ: ಸಮಯ ನೋಡಿ ಪಟೀಲ, ಗೌಡರೂ ಒಂದಾಗಿ ಅಡ್ಡಾ ಗಮೆನಿಪ್ಪವಂ ಪಿಡಿದು (ರಾಜಶೇ. ೫-೫೨). -ಅಡಾಯ್ದೆ : ತಲೆದೆಸೆಯೊ 
ದಿಡ್ಡಿ ಬೆಲೆಗೆ ಮಾರುತ್ತಾ ಬಂದರು (ಸಂಧ್ಯಾರಾ. ೩). 15 ಿರ್ದಡಾಯ್ದ ಮನೊಲವಿಂದಾನುರ್ಚಿ (ದಶಕು. ಸ ಉಗಿದಡಾ 
[?. / ಶನಿ. ಅಟ್ವಾದುಟ್ಟ, ಅಷ್ಟಾದುಷ್ಟಿ, ಅಷ್ಟ್ರಾದುಷ್ಟಂ; ತುಳು. ಯ್ಹದ ಮೊನೆಯ ತುದಿನಾಲಗೆಗಳಲಿ. ಮಾತಾಡಬಲ್ಲರೆ ಸೊಗಸುವೆವು ನಾವು 
ತೆಲು. ಅಡ್ಡಾದಿಡ್ಡಿ] (ಕುವ್ಯಾಕ, ೧೦-೪೫). "ಅರ್ಧಾಯುಧ' ಪರಾ. [ಅಡ್ಡ್ಯ? * ಆಯುಧ] 
ಅಡ್ಡಾ ದಿಡ್ಡಿ, ಅಡ್ಡತಿಡ್ಜ್ಯ, ಅಡ್ಡಾದುಡ್ಡಿ (ಅ). ಕ್ರಮಬದ್ಧವಲ್ಲದೆ;| | ಅಡ್ಡಾವುಜ, ಅಡಾವುಜ (ನಾ). ಆವುಜ ಎಂಬ ವಾದ್ಯದಲ್ಲಿ ಒಂದು 
ಅಸಂಬದ್ಧವಾಗಿ; ಯಣ್ಣಾ ತದ್ವಾ; ಕಃ ಸಕ್ಯಾಬಟ್ಟಿ ಶಸ್ತ್ರಾ 'ಗಾರದಲ್ಲಿ ಬಗೆ : .ಮತ್ತಮಾ. ಶಬ್ದರೂಪನೆನಿಪ ಶ್ರೀವಿರೂಪಾಕ್ಷನೋಲಗದಲ್ಲಿ ಅಡ್ಡಾ 
ಅಡ್ಡಾ ದಡ ಬಾಣಗಳನ್ನು ಬಿಸುಟಿಂತೆ, ನಮ್ಮ ಜ್ಞಾ ವೆಲ್ಲಾ ಅಸ್ತವ್ಯಸ್ತ |20| ವುಜ ಪಟ್ಟಾವುಜ ಕಂಡಾವುಜಕಾಆರಿಂ ಮುನ್ನವೆ (ವಿರೂಪಾ. ೮೧: ವ). 
ವಾಗಿ ಬಿದ್ದಿರುವುದು (ಗುರುಣೆ. ೧೫). ಅಡ್ಡ ತಿಡ್ಡ 4: ಇವು ಅಡ್ಡತಿಡ್ಡ ನಡೆ ಅಡಾವುಜ : ಕಂದಾವುಜಂ ಪಂಚಾವುಜವಡಾವುಜ' ತುಂಬಿವೊಂದೆಸಿ 
ದಾಗ್ಯೂ ತೀವ್ರ ಓಡುತ್ತವೆ (ಮುಂಬಯಿ. ೩-೨೪) ; ಅಡ್ಕ ಡ್ಡ ಪ್ರಶ್ನೆ ಯೊಳುಲಿಯೆ (ರೇವಣ. ೩-೪೫). [ಅಡ್ಡ? * ಆವುಜ] 
ಮಾಡಿದರೆ ನನ್ನಿಂದ ತಡೆಯುವದಾಗುವದಿಲ್ಲ (ಮಣ್ಣಿನು.೩೯) ; ತಲೆಯಲ್ಲಿ | | ಅಡ್ಡಾಳೆ (ನಾ). ದಾಸಿ; ಸೇವಕಿ(?): ಸಾಲಿಗಜಿರೆಯೊಳಗೆ ದೇವರಡ್ಡಾಳೆ 
ಹತ್ತೆಂಟು ಕಡೆಗೆ ಅಡ್ಡತಿಡ್ಡ ಪಿನ್ನು ಚುಚ್ಚಿ ಕೊಂಡಿದ್ದಳು (ಗಂಮಾಯಿ.೮೩). | ಗೆಂದುಯೆರಸುಗಳು ಬಿಟ್ಟಿ ವೊಕ್ಕಲು (ಸೌಇಇ. XV, ೧೨೯-೫೪ ; 1176; 
ಅಡ್ಡಾದುಡ್ಡಿ (8). [ಆ ಅಡ್ಡಾದಿಡ್ಡಿ] 251. ಕೊಲ್ಹಾಶಾ. ೧೪-೫೪). ಓ.*ಕೊಲ್ಹಾಶಾ” ಸಂಪಾದಕರು ಈ ಶಬ್ದ 


ಅಡ್ಡಾದುಡ್ಡಿ "ಅಡ್ಡಾದಿಡ್ಡಿ? ನೋ. ವನ್ನು 72416 567೩8 -ಎಂದು ಭಾಷಾಂತರ ಮಾಡಿದ್ದಾರೆ. [?] 
ಅಡ್ಡಾನು (ಕ್ರಿ). ಎದುರಿಸು; ಪ್ರತಿಭಟಿಸು: ಅವರಿರ್ವರೆಡೆಯೊಳಡ್ಡಾಂತು | | ಅಡ್ಡಿ, (ನಾ). ತಡೆ; ವಿಘ್ನ; ತೊಂದರೆ: ಲಲನೆಯರ್ಗಂಗರಾಗಮದು 
ನಿಂದುದು ಬೆಳೆದು ಚಿನಕಡಿದ ಶರಗಿರಿಯದೇನೆಂಬೆನದ್ಭುತವನು (ಜೈ ಮಳ ದುರ್ವಹಮಂಶುಕಭಾರವಂಗಸಂಚಲತೆಗೆ ಕಾರಣಂ ಕುಸುಮಮಾಲಿ 
೪-೩೮). [ಅಡ್ಡ * ಅನ್ನು (ಆ ಆನ್‌,)] ಕೆಯುಂ ಪಫೊಿಕಿ ಪುಷ್ಪದಾಮ ಮೇಖಲೆ ನಡೆಗಡ್ಡಿ ಕಣ್ಮಲರ್ಗೆ ಕಾಡಿಗೆ 
ಅಡ್ಡಾಬುಡುಕ "ಅಡ್ಡೆಂಬುಡುಕ ' ನೋ. 50, ಬಿಣ್ಣಿತು (ಕಾದಂಪೂ, ೧೦೦೩) ; ಮುಂತಣಾಟಕಡ್ಡಿಯಕ್ಕು ಮೆನುತೆ ಮನಂ 
ಅಡ್ಡಾಯದ, ಅಡ್ಡಾಯಿದ (ನಾ).ಅಡ್ಡಾಯುಧ (?): ನರಸಿಂಹೋ | ದಂದು (ಅದ್ಭುತ. ೧೫-೧) ; ಪ್ರಾಣಪ್ರಿಯನನ್ನು ಕೂಡುವುದಕ್ಕೆ ಅನಳ 
ರ್ನೀಶನಡ್ಡಾಯದದ [ಪಾಠಾಂ. ನಡ್ಡಾಯ್ದದ] ಹರಿಹರಂ ದಂಡನಾಥಾಗ್ರ ಸಂಕೋಚದ ಸ್ವಭಾವವೇ ಎಲ್ಲಕ್ಕೂ "ಕಿಚ್ಚ ನ ಲ (ಕಾವ್ಯಸ. ಚ! 
ಗಣ್ಯಂ (ಎಕ. 111, ಮಂಡ್ಯ. ೧೨೧-೩೨; 1235); ಆಡ್ನಾಯದದ ಹರಿ ಅಡಿ  ತಳ್ಕೊಳ್ಳುವ ಆಕ್ಷೇಪಣೆಮಾಡು: ಮೊದಲು ನಮ್ಮ ಜನರು ಪರ 
| 
| 
| 
| 


ಯಂಣ್ಣನ ಮಕ್ಕಳು (ಎಕ. 181, ಮಂಡ್ಯ. ೧೨೩-೭೬; 1269). ಅಡ್ಡಾ ನಾಡುಗಳಿಗೆ ಹೋಗಲಿಕ್ಕೆ " ಬಹಳೆ ಅಡ್ಡೀ ತಕ್ಕೊಳ್ಳುತ್ತಿ ದ್ದರೆ (ಮುಂಬಯಿ. 
ಯಿದ: ಪರಬಲಸಾಧಕನೆನಿಸಿದಡ್ಡಾಯಿದದ ಹರಿಹರ ದಣ್ನಾಯಕೆನನ್ವ |35| ೪-೧೮೪). ಅಡ್ಡಿಯಿಲ್ಲ - ಬಾಧಕವಿಲ್ಲ; ತೊಡಕಿಲ್ಲ. Pp ಇದು 
ಯಾವತಾರನೆಂತೆಂದೊಡೆ (ಎಕ. 111, ಮಂಡ್ಯ. ೧೨೧-೨೫; 1235). [?) ಸಮ್ಮತಿಯನ್ನು ಸೂಚಿಸುವ ಮಾತು. ಅಡ್ಡಿ ಹರಕತ್ತು - ವಿಫ್ನು; 
ಅಡ್ಡಾಯಿದ "ಅಡ್ಡಾಯದ' ನೋ. ತೊಂದರೆ: ಫೌಜಿಗೆ ರಸದು ಬರುವಂಥ ಮಾರ್ಗಗಳ ಕಟ್ಟ. ಇಂಥಾ 
ಅಡಾ ಯಿಲ (ನಾ). ಎದುರಾಳಿ (1); “ಎದುರಾಳಿ, ವಿರೋಧಿ, ಶತ್ರು”; ಯೋಗ್ಯಅಲ್ಲದ ಅಡ್ಡಿ ಹರಕತ್ತು. ಮಾಡುವದಕ್ಕೆ ಪ್ರಾರಂಭಿಸಿದರು 
(ಪ್ರಭಣ್ಣ) : ಕನ್ನಡಕ್ಕೆ ಓಜಾಯಿಲಂ, ಅಡ್ಡಾಯಿಲಂ, sad (ರಾಜೇಂದ್ರ. ೩೮). (ದೇ. ॥ ತಮಿ. ಅಟ್ಟ ; ತುಳು. ತೆಲು. ಅಡ್ಡಿ) 
(ಶಮದ. ೨೧೫ se [ಅಡ್ಡ +- ಆಯಿಲ] [40 ಅಡ್ಡಿ (ನಾ). ೧. ಗೌರವ; ದೊಡ್ಡಸ್ತಿಕೆ: ನಡತೆಯನ್ನು ಉಳಿಸಿ 
ಅಡ್ಡಾಯು (ನಾ). ಕತ್ತಿನರಸೆಯಲ್ಲಿ ಒಂದು ಕ್ರಮ, ರೀತಿ: | ಕೊಳ್ಳ ದೆ ಹೋದರೆ ಮನುಷ್ಯನಿಗೆ ಅಡ್ಡಿ ಬರುತ್ತದೆಯೇ? (ರೂಢಿ). ಸಿಕ್ಕಾ 
ಗತಿಷಸರವಡ್ಡಾಯುವಂಕತಿಕೆ ಭಾವನೆ ಚಕಿತವಪರಭಾಗ ಸಿಂಹಾನೀಕ ಬಟ್ಟಿ ನಡೆದರೆ ಮನುಷ್ಯನ. ಅಡ್ಡಿ ಕೆಟ್ಟುಹೋಗುತ್ತದೆ (ರೂಢಿ). (ದಕ - 
ಚಟಯೆಂಬ ಚತುರ ಠಾಣದ ತರಹರದೊಳು ಹಲಗೆಯ ಮಗ್ಗುಲೊಳು ಪ್ರಾದೇ). ೨. ಆಡಂಬರ (ಸ್ಯಾಂಡರ್‌). - 
ಖಡ್ಗವಂ ಜಡಿದರು (ಸೋಮಚ. ೫-೧೪). [ಅಡ್ಡ * ಆಯು?) [?. / ಮರಾ, ಅಡ್ಡಾ ಎ ದೊಡ್ಡಸ್ತಿಕೆ, ಆಢೃತೆ] 
ಅಡ್ಡಾಯುಧ, ಅಡಾಯುಧ, ಅಡಾಯ್ಡ (ನಾ). ಒಂದು ಬಗೆಯ | 451 ಅಡ್ಡಿಕೆ, ಅಡ್ಡಿಗ್ಳೈ. ಅಡ್ಡುಗೆ: (ನಾ).- ಕೊರಳಲ್ಲಿ ಧರಿಸುವ - ಅರ್ಥ 
ಕತ್ರಿ: ವಣಿಕ್ಸಡ್ಡಯಸ್ಸಿರಿನ ಎ ಪರದನ ಕಯ್ಯಡ್ಡಾಯುಧದಂತೆ (ನೀತಿವಾ. | ಚಂದ್ರಾಕಾರದ ಒಂದು ಆಭರಣ; “ಕ್ಕಿ : ಅಡ್ಡಿಕೆ, ಒಡ್ಡಾರಂ 


ಅಡ್ಡಿಕ್ಳು ೧೬೪ ಅಡ್ಡೆಳೆ 


(ಶಬ್ದಾನು. ೬೭ ವ್ಯಾಖ್ಯಾ) ; ಜಡೆಯಡ್ಡಿಕೆಯ ಜಾಣೆಯ ರಂಗಾಯೆಂಬ | | ಅಡ್ಡೈ (ನಾ). ಬಿದಿರುದಬ್ಬೆಯ ಎರಡು ತುದಿಗಳಿಗೆ, ನೆಲುವು 
ಮಡದಿ ಮೈದೋರ್ವಳಿನ್ನೆಂದೊ (ಶತಸಾಂ. ೨೬-೩೫) ; ಸರಪದಕಗಳು | ಗಳನ್ನು ಜೋಡಿಸಿ ಅವುಗಳಲ್ಲಿ ವಸು ಬ್ರಗಳನ್ನಿಟ್ಟು ಕೊಂಡು, ಹೆಗಲ 


ಸರಿಗೆಯಡ್ಡಿಕೆ ಥರಥರದ ಕಟ್ಟಾಣಿಗಳೆಸೆಯೆ (ಕುಚೀಲೋ.೧೨೭) ; ದೇವರು | ಮೇಲೆಯೋ ಕೊರಳಮೇಲೆಯೋ ಹೊರುವುದಕ್ಕಾಗಿ ಮಾಡಿರುವ 
ಕೊಟ್ಟಿ ಬುಗಡಿ, ಚಳತುಂಬು, ಅಡ್ಡಿಕೆ, ನಾಗರಮುರಿ, ತೋಳಬಂದಿ, ಸಾಧನ; ಕಂಬಿ; ಕಾವಡಿ: ದೊಡ್ಡದೊಡ್ಡವರೆಯ್ದಲುಂಗುರುಡಿಗೆ 
ಡಾಬು ಹಾಕಿಕೊಂಡು (ಚಂದ ತೋ. ೧೧೧); ನಿನ್ನ ಆ ಹಳೇ ತರಹದ | 5 ಮಾಡಿ ದೊಡ್ಡಿತಾಗಿರೆ ಹೆಣ್ಣ ಕೊಡದೆ ಅಡ್ಡೆಯ ಹೊಟಆಕಿಯಂತೆ ಕೊಂಡೆಯ್ದಿ 
ಅಡ್ಡಿಕೆ ಗಿಡ್ಡಿಕೆ ಹೊರಗೆ ತೆಗೀಬೇಡ ಮಹಾರಾಯತಿ. ಅಮೇಲೆ ಬೀಗರು | ಕೊಡುವಾಗ ಕಡ್ಡಾಯದೊಡವೆಯೆಯೆಂದ (ಭರಚ. ೩೮-೧೨೩) ; ಶಿವಾ 
ನಕ್ಕಾರು (ಹನ್ನೊಂದ. ೮೭). ಅಡ್ಡಿಗೈೆ 2 ಅಡ್ಡಿಗೆಯಂ ಕೊರಳೊಳ್‌ ಕಟ್ಟ ಜಿಯು ... ಪ್ರತಿದಿನವೂ ಕುಕ್ಕೆ ಗಳಲ್ಲಿ ಹಣ್ಣುಹೆಂಪಲುಗಳನ್ನಿಟ್ಟು ಅಡ್ಡೆ 
(ಸೌಗಂಧಿ. ೧೭೦-೧೬). ಅಡ್ಡುಗೆ: ಪೊಳಪೊಗೆನ ಮಣಿಯಡ್ಡುಗೆಯ ಗಳಿಗೆ ಕಟ್ಟ ಹೊರಿಸಿ ಬ್ರಾಹ್ಮಣರಿಗೆ ಕಳುಹಿಸುವದನ್ನು ಮೊದಲುಮಾಡಿ 
ಡಾಬಿನ ಮೇಖಲಾಂಚಿತದ (ಆನಂರಾ. ೧-೩-೩೫). ದನು (ಭಜ್ಯೋತಿ. ೧೭೫) ; ಅವನು ಪ್ರತಿನಿತ್ಯವೂ ಹೊಳೆಯಿಂದ ಅಡ್ಡೆ 
[? ಸಂ. ಅರ್ಥಿಕಾ. / ತನಿ. ಅಟ್ಟಗೈ ; ಕೊಡ. ಅಡ್ಡಿಗೆ; ತೆಲು. |10| ಯಲ್ಲಿ ನೀರನ್ನು ತರುತ್ತಾನೆ (ರೂಢಿ). 
ಅಡ್ಡಿಗ) [~ ಅಡ್ಡ. / ಮರಾ, ಅಢೇ, ಆಡೇ ಇ ಹೆಗಲಮೇಲೆ ಇಡುವ ಗಳು] 


ಅಡ್ಡಿ ಕ್ಯು (ಕ್ರಿ). ೧. ಅಡ್ಡಲಾಗಿ ಇಡು, ಹಿಡಿ: ಬಿಸಲು ಹೊಡೆ| | ಅಡ್ಡೆ (ನಾ). ಬೀಜವನ್ನು ಬಿತ್ತುವ ಒಂದು ಉಪಕರಣ : “ಸಡ್ಠೆ 
ತಗಲದ ಹಾಗೆ ಕೊಡೆ ಅಡ್ಡಿಕ್ಳು (ಸ್ಯಾಂಡರ್‌). ೨. ಲಂಚಕೊಡು : ಯಡ್ಡೆ ಯಕ್ಕು ೦೫ (ಮಂಗರಾ. ೧೯-೧). (1?) 


ಅಧಿಕಾರಿಗಳಿಗೇನಾದರೂ ಅಡ್ಡಿಳ್ಳಿ ಅನರಿಂದಲಾ ಕೆಲಸವಂ ಮಾಡಿಕೊಳ್ಳು | | ಅಡ್ಡೆ ; (ನಾ). (ಉಕ) ೧. ಜನ ಸೇರುವ ಸ್ಥಳ; ಕಟ್ಟಿ; ಚಾವಡಿ: 


(ಸ್ಯಾಂಡರ್‌). [ಅಡ್ಡ ಇಕ್ಕು] 15 ಫಡ ನಾಲ್ಕೈದು ನಿರುದ್ಯೊ (ಗಿಗಳೊಡನೆ ಹರಟೆಹೊಡೆಯುವ 
ಅಡ್ಡಿಗ (ನಾ). ಅಡ್ಡಿ ಮಾಡುವವನು; ಪ್ರತಿಭಟಸುವವನು| | ಅಡ್ಡಿಯಾಗಿ ES (ಗೃಹದಾ. ಆಟ ಪೋಸ್ಟ ಆಫೀಸು ಹರಟಿಯ 

(ಸ್ಯಾಂಡ್‌). [ಅಡ್ಡಿ * -ಗೃ] ಅಡ್ಡೆ ಯಾಗಿತ್ತು (ದ ರ್ಶ ನ. ೯೪); “ಇನ್ನೇನು ವಿಚಾರ ಮಾಡುತ್ತೀರಿ? 
ಅಡ್ಲಿಗ್ಗೆ "ಅಡ್ಡಿಕೆ' ನೋ. ನಿಮಗೆ ವರ್ಗವಾಗಿದೆ. ನಿಮ್ಮ ಮನೆ ಅಡ್ಜೆಯಾಯಿತು -ನಾನು ಬಲ್ಲೆ...” 
ಅಡ್ಡಿಗೈ (ನಾ). (?); “ಅಡಗಲ್ಲು ? (ನೋಳಿಮಾ. ಕೋಶ) : ಆ ಕಲ್ಲಿನ (ಪಹಾರ. ೯). ೨. ಅಂಗಡಿ; ಮಳಿಗೆ: ಈಗ ಸೌಡೆ ಅಡ್ಡೆ ಇರುವ 

ತುದಿಯಲ್ಲಿ ನಿಂದು ಕೋಡಗನ . ಕೊಂದೆ ಚಪ್ಪಗಲ್ಲನಪ್ಪಳಿಸಿದೆ ಅಡ್ಡ ಗಲ್ಲ 20; ಸ್ಥಳದಲ್ಲಿ ಮೊದಲು ಬಸ್‌ನಿಲ್ಲಾಣವಿತ್ತು (ಮುಳ್ಳಿಹಾ.೭೩) ; ಕೊತನಾಲನು 

ನಡ್ಡಿ ಗೆಯನಿಕ್ಕಿ ಒಡೆದೆ ನಿಂದ ಕಲ್ಲ ಸಂದೇಹವಿಲ್ಲದೆ ತಳ್ಳಿದೆ (ಮೋಳಿಮಾ. | ವಿಚಾರ ಮಾಡುತ್ತಲೇ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತ ನಡೆದ. ಆ 

೨೨೫-೭೭೮). [1] | 4 ಅಡ್ಜೆದಲ್ಲಿ ಹೆಡ್ಡದಾಟ ನಡಿದಿರಬಹುದೆ” ಕಾಜಿಯನ್ನು ಕೇಳಿದ 
ಅಡ್ಡಿತರು (ಕ್ರಿ). - ಅಡ್ಡಿ ಮಾಡು ೧: ಯಾರೂ ಅಡ್ಡಿತರದೆ ಇದ್ದರೆ ಕೆಲಸ | (ಕೊತಕಾ. ೫). [(*-ಮರಾ. ಓಂ. ಅಡ್ಡಾ] 

ಬೇಗ ಮುಗಿಯತ್ತದೆ (ರೂಢಿ). [ಅಡ್ಡಿ * ತರ್ಕು (ಆ ತರ್‌)] ಅಡ್ಡೆ, (ನಾ). (ಉಕ) ಸಾಧಾರಣ ಎತ್ತರದ ಅಡ್ಡಗೋಡೆ : ಪಾಗಾರ 


ಅಡ್ಡಿ ಪಡಿಸು (ಕ್ರಿ). - ಅಡ್ಡಿ ಮಾಡು ೧: ಗಲ್ಲಿಗೆ ಏರಿಸಿದ್ದರೂ ಯಾರೂ 15] ಹಾರುವ ಎತ್ತು ಅಡ್ಡೆಯನ್ನು ಬಿಟ್ಟೀತೆ (ಗಾದೆ). [-. ? ಅಡ್ಡ] 
ಆಡ್ಡಿ ಪಡಿಸುವಂತಿರಲಿಲ್ಲ (ಪೈಮಹ. ೯೪). [ಅಡ್ಡಿ *ಪಡ್ಕು * -ಇಸ್ಯು] | | ಅಡ್ಲೆದಬ್ಬೆ (ನಾ). ಇ ಅಡ್ಡೆ; (೪). [ಅಡ್ಜೈ * ದಬ್ಬೆ) 
ಅಡ್ಡಿ ಮಾಡು (ಕ್ರಿ). ೧. ತಡೆಯನ್ನು ಒಡ್ಡು; ವಿಘ್ನವನ್ನು ತರು: ನಮ್ಮ ಚ ಅಡ್ಡೆ ಬಡ "ಅಡ್ಡ ಉಬುಡುಕ' ನೋ. 
ನಮ್ಮ ಸಂಧಿಗೆ ನೀನು ಅಡ್ಡಿ ಮಾಡಿದರೆ ನನ್ನ ಗಂಡನ ಕಾರ್ಯವು | ಅಡ್ಡೆ ವೋಲ್‌ (ನಾ). ಅಡ್ಡೆಯ ಮೂಲಕ ಹೊರುವ ಹೊರೆ. "ಅಡ್ಡೆ 
ಯೆಂದು ನೀನೂ ಒಪ್ಪಿಕೊಂಡಂತಾಗುವುದು. (ಆರ್ಯಕ. ೧೭). ೨. ತಡ ವೋಟೆಯಾಳ್‌ > ಪರಾ. [ ಅಡ್ಡೆ, * ಪೊಆಕ್ಕಿ] 
ಮಾಡು: ಅಡ್ಡೀ ಮಾಡಿದಷ್ಟೂ ಬಡ್ಡಿ ಹೆಚ್ಚುವದು ಅಡಿಗೇ ಮಾಡಿದಷ್ಟೂ |30| ಅಡ್ಡೆವೊಆಕೆಯಾಳ್‌ (ನಾ). ಅಜ್ಜಿಯ ಮೂಲಕ ಹೊರೆಯನ್ನು 
ಉಂಡು ತೀರುವದು (ಗಾದೆ. ಕಿ). [ಆಡ್ಲಿ:* ಮಾಡು] ಹೊರುವ ಆಳು: ಮಣಿಮಂಚ ಸುಪ್ಪತಿಗೆ ಮಂಡೆ ಮಲಗುಗಳಡ್ಡೆ ವೊಟಕ 
ಅಡ್ಡಿ ಸಡಿ "ಅಡ್ಡಿ ಸಡ್ಡಿ' ನೋ. | ಯಾಳ್ಗಳಿಟ್ಟಣಿಸಿ ನಡೆತಂದುದೇವೇಕ್ವೆನು (ಚಿಬಪು. ೪೭-೪೦). 
ಅಡ್ಡಿ ಸಡ್ಡಿ, ಅಡಿಸಡಿ, ಅಡ್ಡಿ ಸಡಿ (ನಾ). ಅಡ್ಡಿ ಅಡಚಣೆ; ತಂಟಿ [ಅಡ್ಡೆ ವೊಜಕ + ಅಳ್‌] 
ತಕರಾರು : ಯಾ ಹೆಂಣಿಗೆ ಅದಿ ಆಡಮು ಅಡ್ಡಿಸಡ್ಡಿಯೇನು ಉಂಟಾ | | ಅಡ್ಡೆಸಗು (ಕ್ರಿ). ವಿರುದ್ಧವಾದ ಪ್ರಯತ್ನವನ್ನು ಮಾಡು (8). 
ದಂನ್ನು ನಾನೇ ನೋಡಿಕೊಂಡೇನು ಯೆಂದು ಬರಸಿಕೊಟ್ಟ ಕ್ರಯ |5| [ಅಡ್ಡ * ಎಸಗು] 
ಚೀಟು (ಮೈಆರಿ. ೧೯೨೮, ೬೬-೧೨; 1808). ಅಡಿಸೆಡಿ; ಯಿವರ್ರು | ಅಡ್ಡೆಸುಗೆ (ನಾ). ೧. ಗುರಿಯಿಲ್ಲದೆ ಪ್ರಯೋಗಿಸಿದ ಬಾಣದ ಹೊಡೆತ 
ವಡವೆ ತೆಗೆದುಕೊಂಡಿದ್ದವರ ವಿಚಾರಣೆ ಮಾಡಿ ಬರಮಾಡಿಕೊಳುವಲ್ಲು (ಸ್ಕಾಂಡರ್‌). ೨. ಪಕ್ಕದಿಂದ ಬಂದ ಬಾಣದ ಹೊಡೆತ (ಸ್ಕಾಂಡರ್‌). 
"ಅಡ್ಡೇಟು' ಪರಾ. [ಅಡ್ಡ * ಎಸುಗೆ] 


ನೀಉ ಅಡಿಸಡಿಗಳ ಮಾಡದಂತೆ ಸಾಬಕ್ಕೂ ದಸ್ತೂರು ಪ್ರಕಾರಕ್ಕೆ ಸರ 
ರಾಸು ನಡ್ಸಿಕೊಂಡು ಬರ್ರುವದು (ನೈಆರಿ. ೧೯೩೦; ೪೩-೨೭; 1812). ಅಡ್ಡೆ ಹೊರು ಕ್ರಿ). ಆಡ್ಲೆಯನ್ನು ಹೊರು (ಕಿ). 
[ಅಡ್ಡೈ * ಹೊರು (ಆ ಪೋಬ)) 


ಅಡ್ಡಿ ಸಡಿ: ಅಡ್ಡಿ ಸಡಿ ಮೊಡಡಂತಿ ಪ್ರಾಕ್ಕು ಕಚೇರಿ ತಾಕಿತಿಯು ಬರದ | 
ಬಂದ್ಹೆ ಮೆಕ್ರೆಗೆ (ಮೈ ಆರಿ. ೧೯೩೦; ಇಡ] 1612). [ ಅಡ್ಡಿ * ಸಡ್ಡಿ] ಅಡ್ಡೆ ಳೆ (ನಾ). ಅಡ್ಡ ಲಾಗಿರುವ ಎಳೆ; ನೆಯ್ಸೆ ಯ ಹಾಸು ಹೊಕ್ಕುಗ 
ಅಡ್ಡು ಕೆ (ನಾ). ಒಂದು ಅಧಿಕಾರ (?) : ನೀರಪ್ರ ತಾಪದೇವರಾಯ | ಳಲ್ಲಿ ಅಗಲದ ಕಡಿಯ ಎಳೆ; “ನೇಯಗೆಯ್ಲಿ ಅಡ್ಡೆಳೆ : ಹೊಕ್ಕು” 
ಮೆಹಾರಾಯರ ಅರಮನೆಯ ಚಿಂನಭಂಡಾರದ Su ಕಧ ಸಮಯ | (abb. ಇಂಕನಿ). "ಉದ್ದೆಳೆ' ಪ 
ಚಕ್ರವರ್ತಿ ನಖರಾಚಾರಿಯರ ಮಕ್ಕಳು, ಮಲಸಾಚಾರಿಯರು (ಎಕ. 22 ಅಡ್ಡೆಳೆಯ ಚ ತರಾ? ಎಳೆಗಳನ್ನು ಜೋಡಿಸಿ ಮಾಡಿದ 
(5), ಕಾನಕಾ. ೬೫-೬; ಸು. 1380). "ಅದ್ದಿಕೆ' ಪರಾ. [?] 45| ಸರ, --ಹಾರ: ಭುಟಜಲತೆಯೆ ಚಂಪಕಾಕುಸುಮದಡ್ಡೆಳೆಯ ಸರದಂತೆ 
ಅಡ್ಡುಗೆ "ಅಡ್ಡಿ ಕೆ > ನೋ, | (ಸೌಗಂಧಿ. ೨೬೩-೨೦). [ಅಡ್ಡ + ಎಳ್ಳೆ (ಆ ಎಟಕ್ಕಿ)] 


40 


ಅಡ್ಡೇಟು 


ಅಡ್ಲೇಟು (ನಾ). ಗುರಿಯಿಲ್ಲದೆ ಹೊಡೆ ದ ಸೆಟ್ಟು: ಎಲ್ಲಿಯೋ 
ಒಂದೊಂದು ಪೇಳೆ ಆಡ್ಲೇಟಿಗೊಂದು ಗುಡ್ಡೇಟು ಎಂದು ಸರಿಹೋದರೂ 
ಸರಿಹೋಗಬಹುದು (ಘಾಟೀಮು. ೧೩೦); ಆಡ್ಲೇಟಗೆ ಒಂದು ಗೊಡ್ಡೇಟು 
(ಕನ್ನಗಾ. ೪). "ಅಡ್ಡೆ ಸುಗೆ' ಪರಾ. [ಅಡ್ಡ * ಏಟು] 
ಅಡ್ಡೇಟುಗಾರ (ನಾ). ಗುರಿಗೆ ಸರಿಯಾಗಿ ಹೊಡೆಯದವನು (8). 
[ಅಡ್ಡೇಟು + - ಗಾರ (ಆ -ಕಾಜ)) 
ಅಡ್ಡೇರಿ (ನಾ). (ಪ್ರವಾಹಕ್ಕೆ) ಅಡ್ಡಲಾಗಿ ಕಟ್ಟಿದ ಏರಿ. 
[ಅಡ್ಡ್ಯ* ಏರಿ] 
ಅಡ್ಡೈಸು "ಅಡ್ಡಯಿಸು' ನೋ. 
ಅಡ್ಡೊಳ್ಳಲು (ನಾ). ಒಂದು. ಊರಿಗೆ, ಬೀದಿಗೆ ಅಥವಾ ಮನೆಗೆ 
ಹೊಸದಾಗಿ ಬಂದು ಸೇರಿದ ಕುಟುಂಬ; “ಹೊಸ ಒಕ್ಕಲು” 
(ಜಾನಕೋ. ೧೧) ; ಅಡ್ಡೊಕ್ಕಲು ಬಂದರೆ ಹಳ್ಳಿಯ ಗೌಡ ಶಾನಭಾಗರಿಗೆ 
ಅತಿ ಸಂತೋಷವಾಗುವದು (ಸ್ಯಾಂಡರ್‌). 
[ಅಡ್ಡ ಒಕ್ಕಲು (ಆ ಒಕ್ಕಲ್ಫ್‌)) 
ಅಡ್ಡೊರಗು (ಕ್ರಿ). - ಅಡ್ಡಾಗು (ಸ್ಯಾಂಡರ್‌) : ತೂಕಡಿಸಲ್ಯಾಕೆ ಸ್ವಲ್ಪ 
ಅಡ್ಡೊರಗು (ಸ್ಯಾಂಡರ್‌). [ಅಡ್ಡ * ಒರಗ್ಳು (ಆ ಒಅಗ್ಳು)] 
ಅಡ್ಡೋಟ (ನಾ). ನೇರವಲ್ಲದ, ಓರೆಕೋರೆಯಾದ ಓಟ (ಸ್ಕಾಂಡರ್‌). 
[ಅಡ್ಡ + ಓಟ] 
ಅಡ್ಡೋಡು (ಕ್ರಿ). ಓರೆಕೋರೆಯಾಗ್ಕಿ ಸಿಕ್ಕಾಬಟ್ಟಿಯಾಗಿ ಓಡು 
(ಸ್ಕಾಂಡರ್‌). [ಅಡ್ಡ ಓಡ್ಕು] 
ಅಡ್ಡಾಡಿ "ಅಡನಾಡಿ' ನೋ. 
ಅಡ್ಡಾಡಿನೇಳೆ (ನಾ). ಹೊತ್ತಲ್ಲದ ಹೊತ್ತು; ಅವೇಳೆ: ಇವರ 
ಈ "ಆಡ್ನಾಡಿ' ವೇಳೆಯನ್ನು ನಾವು ಹೇಗೆ ನೆನಪಿಡಬೇಕೋ ! (ಮುಂಗಾಪು. 
೬೨). [ಅಡ್ನಾಡಿ (ಆ ಅಡನಾಡಿ) * ವೇಳೆ) 
ಅಡ್ನಾಡಿಹೊತ್ತು (ನಾ). - ಅಡ್ಡಾಡಿವೇಳೆ: “ಇಂದುಮತೀ, ಅಡ್ಡಾಡಿ 
ಹೊತ್ತಿನಲ್ಲಿ ನೀನು ಕಾಲೇಜವನ್ನ ಬಿಟ್ಟು ಹೇಗೆ ಬಂದಿ?” (ತೊಳೆಮು. 
೨೩). [ಅಡ್ನಾಡಿ (ಆ ಅಡನಾಡಿ) * ಹೊತ್ತು (ಆ ಪೊಲ್ತು)] 
ಅಡ್ವೊಕೇಟ್‌ (ನಾ). ನ್ಯಾಯವಾದಿ; ವಕೀಲ: ನಮ್ಮ ಅಡ್ವೊಳೇ 


ಬರು ಬೆಳಗ್ಗೆ ಮನೆಯಲ್ಲಿರಲಿಲ್ಲ (ರೂಢಿ). [<- ಇಂ. Advocate] 


5 


10 


20 


೧೬೫ 


ಅಣಕ 


ಬರಿಸಿದನುರ್ವರೆ ಬಣ್ಣಿಸಲೆಆಕಿ ಯಂಗ ನೃಪತಿ (ಎಕ. ೪, ಅರಸೀ. 
೧೦೨-೧೩ ; 1100). £ಅಣ್ಮ ಮೊಖಕೆಗೊಳಿಸು ಎ ನಾಯಿಯನ್ನು ಕಟ್ಟುವ 
ಹಗ್ಗಕ್ಕೆ ಒಳಪಡಿಸು3. [?. / ತಮಿ. ಆಣ್‌] 

-ಅಣ (ಪ್ರ). ಕೃದಂತ ಭಾವನಾಮ ಪ್ರತ್ಯಯ : ಯುಕ್ತವಾದಂಥಾದ್ದು 
ಆಯುಕ್ತವಾಗಿಯೂ ಪ್ರವರ್ತಿಸುವಣ ಯಿವುಗಳಿಂದ ಮಹದ್ಭಯ ತೋರು 
ವಣ, ವಾದ್ಯಂಗಳಂ ನುಡಿಸದೆ ಬಡಿಯದೆ ಧ್ವನಿಯಾಗುವಣ ನುಡಿಸಿದರೂ 
ಬಡಿದರೂ ಧ್ವನಿಯಾಗದೆ ಇಹಣ (ಶುಕಸ. ೩೧೨). ಹೊಟ್ಟಿ ಮುಟ್ಟದರೆ 
ಮಿದುವಾಗಿ ಇರುವಣ. .. ನರಗಳು ಹೊಟ್ಟೆಯಮೇಲೆ ಬಹಳವಾಗಿ ವ್ಯಾಪಿ 
ಸಿಕೊಂಡು ಇಹಣ (ವೈಧ್ಯಸಾ. ೨೭೬-೩೮೧ ಟಕ). "-ಓಣ?' ಪರಾ. 

ಅಣಂ, ಆಣಂ (ಅ).೧. ಸ್ವಲ್ಪವೂ; ಕೊಂಚವೂ; ಎಳ್ಳಷ್ಟೂ : “ಏನು 
ಮೆನಿಸ್ಪರ್ಥಮನಿರದಾನಿಪರಣಮಾಣಮೆಂದು ನುಡಿವವ್ಯಯದೊಳ್‌ ೫» 
(ಶಮದ. ೩೦೩); ಆಗಳುಮಿಂದುಸೂರ್ಯರಣಮಿಲ್ಲದೆ ಕಟ್ತಲೆಯೆಂಬು 
ದಿಲ್ಲ (ಪಂಸಭಾ. ೪-೧೬) ; ಆತಂ ಮನನೊಸೆದು ನೋಡುತಶಿರ್ಪುದಜಕಿ 
ನಾಗಳಣಮಜದಳಿಲ್ಲ ಪೊಟ್ತಿನ ಪವಣಂ (ಕಾದಂಉ. ೧೦೦) ; ಪೆಂಡಿರ 
ಮಾತಂ ಸಲೆ ಕೈಕೊಂಡವರಭಿಮತದೆ ನಡೆವನಪ್ಪೊಡೆ ಗಂಡಂ ಗಂಡನಣ 
ಮಾಗಲಣಕಿಯಂ (ಸಂಚತಂ. ೧೫೯-೨೨) ; ಕಾಲಫುರುಸಂಗೆ ಗುಣಮಣ 
ಮಿಲ್ಲಂ ಗಡ (ರಾಮಾಶ್ಚ. ೧-೧). ೨. ಬಹಳವಾಗಿ ; ಅತಿಶಯವಾಗಿ: 
“ ಅಣಂಪಿರಿದೆಂಬ ಮಾತು” (ಕರ್ಣಾನಿ.೨೯); ನೀನಗ್ನಿಫುತ್ರಿಯ್ಕೆ ಪನಮಾನ 
ತನೂಭವನೆನಾನಣಂ ಕೂಡೆ ಸುಸಂಧಾನಮರಿನೃಪರೊಳೆಂತು (ಗದಾಯು. 
೧-೬೬); ರಥಾಂಗಚಯಂ ವಿಯೋಗ ಭೇ£ಖೇ)ದಮನಣನಮೆಯ್ದೆ 
(ಕುಸುಮಾ, ೧-೩೯); ಫುರಾಣಕನೀಂದ್ರರಖಿಳಕಾವ್ಯಂಗಳ ಗೂಢಪದ 
ಪ್ರಯೋಗಮಂ ನೆರಸಿ ಪದಾರ್ಥಂಗಳನಣಂ ಮನಂಬುಗೆ ಪೇಟಿಕ್ತಿಂ 
(ಶಮದ. ೩೨೩). ಆಟಂ : ೧. ಮೇಲೆ "ಅಣಂ ೧'ಕೈ ಕೊಟ್ಟಿರುವ 
(ಶಮದ. ೩೦೩) ಸೂತ್ರಭಾಗವನ್ನು ನೋಡಿ: ಅಣಂ, ಆಣಂ, ಆವಗಂ, 
ನೀಡುಂ, ಕರಂ, ಆದಂ, ಕೆನ್ನಂ, ಪೀನಂ, ಎಲ್ಲಂ, ಅಲ್ಲಂ, ಇಲ್ಲಂ... ಇತಿ 
ಆಣಮಾದಿರಾಕೃತಿಗಣಃ (ಶಬ್ದಾನು. ೨೦ ಪ್ರಯೋ). 

ಅಣಂಚು, ಅಣಚ್ಚು (ಕ್ರಿ). ಅಡಗಿಸು; ತಗ್ಗಿಸು; ಹೀನಾಯಗೊಳಿಸು 
(ಕಿ). ಅಣಿಚು (8). [-?ತೆಲು. ಅಣಚು] 

ಅಣಂಬಿ “ಆಳಂಜೆ' ನೋ. 


ಅಡ್ತೊಬ್ಬೆ (ನಾ). ಅಡ್ಡ ಲಾದ ಬೇಲಿ; ಪಾರ್ಶ್ವದಲ್ಲಿಯ ಬೇಲಿ: ಹಳೆ/30| ಅಣಂಬೆ "ಆಳಂಬೆ' ನೋ. 
ಮುಳ್ಳೂರ ಆಡ್ವೊಬ್ಬೆಯಿಂ ಕಾಲ್ವೆಯಿಂ ತೆಂಕಣ ವಳಗೆರೆಯ ಹೊಡಳೆ | ಅಣ, (ನಾ). ಅತಿಶಯ ; ಅದ್ಭುತ; ಆಶ್ಚರ್ಯ: ಎಣಿಕೆಗಳುಂಬ 


ಹಳ್ಳಕ್ಕಂ (ಎಕ. 111, ತಿರುಮ. ೪೨-೧೨ ; 1521). 
[ಅಡ್ಡ * ಒಬ್ಬೆ (ಆ ಒಲೆ) 
ಅಢಾಳೆ (ನಾ). “ಎತ್ತರವಾದ ಧ್ವಜ” (ನಿಘಂನಿ): ವರ್ಗಚತುರ್ಥಾ | 
ಕರಂಗಳ್ಗೆ - ಘಟಕಿಯಂ ... ಢೊಂಕಣಿ, ಢೆಂಕಣ, ಆಢಾಳಂ [ಪಾಠಾಂ. 
ಢಾಳಂ, ಆಢಾಣಂ] (ಶಮದ. ೧೫ ಪ್ರಯೋ). \ 
[? ಪ್ರಾ. / ಮರಾ. ಅಢಾಲ್‌ - ನಿಶಾನೆ] | 
ಅಣ್‌,, ಅಣ್ಣು (ಕ್ರಿ). ಅಂಟು; ಸೋಕು; ಮುಟ್ಟು: ಈಳೆಯ | 
ಸಾಂದುಮಂ ಹಸಿಯ ಕತ್ತುರಿ ತೀವಿದ ಪೊನ್ನ ಸಿರ್ಪಮಂ ಗಾಳಿಯುಮಣ್ಣ | 
ದಂತಡರೆ ಕೆಂದಳದಿಂದಮೆ ಮುಚ್ಚಿ ಕೊಂಡು (ಅರ್ಧನೇ. ೫-೭). ಅಣ್ಣು ಸ | 
ಆಣ್ಚೆನೆಂಬಣ್ಣಗಳ ಅಣ್ಣಿಸುವುದು ಹೊನ್ನು ಅಣ್ಣೆ ನೆಂಬಣ್ಣಗಳ ಅಣ್ಣಿಸುವುದು | 
ಹೆಣ್ಣು ಅಣ್ಣೆ ನೆಂಬಣ್ಣಗಳ ಅಣ್ಣಿಸುವುದು ಮಣ್ಣು ಹೊನ್ನ ಕಂಡಬಳಿಕ ಅಣ್ಣ 
ದಣ್ಣಗಳಾರು ಹೆಣ್ಣ ಕಂಡ ಬಳಿಕ ಅಣ್ಣದಣ್ಣಗಳಾರು ಮಣ್ಣ ಕಂಡ ಬಳಿಕ 
ಣು ಣ ಣಾ ಣ ಣ 
[ದೇ.) 


ಅಣ್ಣದಣ್ಣಗಳಾರು (ಗಣಭಾ. ೪೨-೫; ವಚಶಾ. 3, ೨೪೬-೧೧). 


ಆಣ್‌, (ನಾ). ನಾಯಿಯನ್ನು ಕಟ್ಟಿಹಾಕುವ ಹಗ್ಗ: ಅಣ್ಣ ಮೊಕ |45 


ಗೊಳಿಸಿ ಚೋಳಿಕರಣ್ಣಲೆಯಂ ತಳಿರನುಡಿಸಿ ನನ್ನುಗೆಯಂ ಮೂನಣ್ಣಂ 


35 


140 


ಮುಂ ಪಿರಿದುಮಾದ ಪದಾತಿ ವರೂಥ ವಾಜಿ ವಾರಣಬಲದಿಂದಮಿರ್ಮಡಿಸೆ 
ಧಾತ್ರಿಯ ಬಿಣ್ಣಿನಗೆಂದಿನಂದವಲ್ಲ ಣಕಮಿದೆಂದು ತಿಣಿಕಿದನಾನಲುಮ್ಮಳಿಸಿ 
ಶೇಷನಶೇಷಮಹೀವಿಭಾಗಮಂ (ಪಂಪಭಾ. ೯-೯೯) ; ಖ್ಯಾತಿವಡೆದಿರ್ದ 
ನಾಲ್ಕುಂ ಜಾತಿಗಳೊಳ್‌ ಮದುವೆಯಾಗಲಕ್ಕುಂ ಪಾರ್ವಂಗೀ ತೆಜದಿ 
ನೆಂಬರೇನಾ ಜಾತಿಗಳಿಕ್ಕಿ ದುದನುಣ್ಣೆವೆಂಬುದಿದಣಕೆಂ (ಸಮಪ. ೬-೯೨); 
ಪನ್ನಗಭೂಷಣ ತಲೆದೂಗುತ್ತಿಕೆ ಇರಲೊಂದಣಕದ ಜವನಿಕೆ ಮೂಡಲು 
ಸುರಸಭಿ ಕೌತುಕದಿಂದಂ ನೋಡಲು (ಭ್ಭಂಗೀರ. ೧೩-೨೩); ಓರೊರ್ವರಂ 
ಚಾಳಿಸುವ ಪದದೊಳಾ ವೇಗವಾ ಕೋಪನಾ ನುಚ್ಚರವಾ ಬಲ್ಬಾ 
ಪೊಡರ್ಪುರ್ವಿಗೆಯಣಕಮಗುರ್ವದ್ಳುತಂ ದುರ್ನಿವಾರಂ (ಜಗವಿ.೬-೬೪) ; 
ಬಲವದ್ಬಲ್ಲಾಳನುಗ್ರಾಹನ ಪಟಿಹರವಂ ಕರ್ಣಮಂ ತಾಗೆ ವಿದ್ವಿಟ್ಟುಲ 
ಕಾಂತಾಕರ್ಣಪತ್ರಂ ಕೆಡುವುದಣಕಮಲ್ತೊಂದೆ ಕೇಳ್‌ ವಿಸ್ಮಯಂ ಕಣ್ಮಲ 
ರಿಂ ಬಾಷ್ಟಾಂಬು ಕೆಯ್ಯಿಂ ಕೆಡಗಮಡಿಗಳಿಂ ನೂಪುರಂ ವಕ್ತ್ರದಿಂ ಸುಯ್‌ 
ತಲೆಕಟ್ಟಿಂ ಮಾಲೆವೂವಾಕೆಗಳ ಗಳಕದಿಂ ಬೀಳ್ತುದುತ್ತಾರಹಾರಂ (ಎಕ. 
೪111, ಸೊರಬ. ೧೪೦-೬ ; 1198) ; ತೋರ್ಪೆಂ ನಿನಗೆನ್ನಣಕದ ವಿದ್ಯಾ 
ವಿನೋದದೊಳ್‌ ಕಾಮಿನಿಯಂ (ದಶಕು. ೬-೧೨೬). [?] 


ಅಣಕ 


ಅಣಕ್ಕ (ನಾ). ೧. ಕುಚೋದ್ಯ ; ಅಪಹಾಸ್ಯ: ಲೋಗಕೇನಾನುಮೊಂ 
ದಣಕದಿನೆಂದೊಡೆ ಮನದೊಳ್‌ ಸೆಣೆಯದಿರೊಳ್ತಪದೊಳರ್ತಿಗುಂದದಿರಿನಿ 
ಸುಂ (ಧರ್ಮಾಮೃ್ಯ. ೫-೧೫೪) ; ಎನಗೆ. ಸುಂಕಮನಿಕ್ಸಿ ಪೋಗಿಂ ನಿಲ್ಲಿ ಮಾಂ! 
ಪಂಕಜೋದರನೀಯೆ ಪಡೆದೆನೀ ನನದೊಡಿಯನೆನಲು ಪಡೆಯ ಕಡುಗಲಿಗ 
ಳೆಲ್ಲಂ ನಕ್ಕಣಕಕ್ಕೆ ನಿಲ್ವುದುಂ (ನೇಮಿಪು. ೬-೧೭೬ ವ) ; ಸಭಿಯೊಳಭಯಂ | 5 
ನಿರರ್ಗಳಂ ಗಟಪುವಣಕಕ್ಕೆ ಕೆಳರ್ದು (ವರ್ಧಪು. ೭-೪೧ ವ); ಸಾರಾ 
ವಂದವನುವಾಗಿರದೆನುತ್ತ - "ಫೌಶಿಕನಣಕದಿಂದಾಡಳೆನ್ಮು ಕೂಡಿನಿತಣಕವೇ | 
ಕೆಂದು ವಾಸಿಷ್ಠಮುನಿ ನುಡಿದನು (ಹ ಚಕಾ. ಇ) ಹುಲುಪರದನ | 
ಸುತೆ ನಿನಗೆ ಮೋಹಿಸಿ ಬರೆ ಬಲುಹೇಕೆ ಸುರಮಂಜರಿಯ ವೊಲಿಸೆ ನಿನಗೆ` 
ಪಂಥ ಸಲುವುದೆಂದಣಕದಿ ಕೆಳೆಯನೊರ್ವನು ವಚನಿಸಿದ (ಜೀವಂಸಾಂ. 
೧೬-೨೭) ; ಈ ಅಣಕ ಅವನನ್ನು ` ಅಸಹ್ಯವಾದ ಸಂ ಕಟಕ್ಕೆ ಈಡು 
ಮಾಡಿತ್ತು (ರೂಪಸ. ೭೩) ; ತಂಗಿಯ ಮಾತಿನ ಧ್ವನಿಯಲ್ಲಿ ಅಣಕವಿತ್ತು 
(ತೇನೋಡ. ೯೬). ೨. ಅಲ್ಲಗಳೆಯುವುದು; ಹೀಯಾಳಿಸುವುದು; 
ಮೂದಲಿಕೆ : “ತೆಗಖ್‌, ಪಟಾ, ಚುನ್ನಂ, ಕೊಜಚಾಟಂ, ಏಳಿದಂ, 
ಅಣಕಂ- ಈ ೬ ನಿಂದೆ? (ಕಶಸಾ. PRN ; *ತೊಜಬೆಂ£ಕೊಣ | 
ಚಿಂ]ದಣಕೆಂ ” (ಕರ್ಣಾನಿ. ೮); “ಕೊಆಚಾಡಿದುದೆನಲಣಕಮಪ್ಪುದು 
ee ೨೨) ; ಕಅಣಕಮೇಳಿಸುಂ ಕೊಜಚಾಟಂ ಬಲಿದು ತೆಗಟಕಿನ್ನಲದು 

- ಸಿಂದಾಖ್ಯುಂ (ಕವಿಕ0. ೧೨೨) ; ಆರಸನನರಸಿಯನೂರೆಂ ಪರಿಜನ | 

ಮಂ ನಾಡನಡವಿಯಂ ಚೆಟ್ಟೊಳಗಾಗಿಕೆ ಮುನಿ ತೇಜೋವೃದ್ಧಿ ಸಯಿನುರಿ | 
ಪಿದನಣಕಕ್ಕೆ ಸನಣನುಂ ಸೈರಿಪನೇ (ಪಷಂರಾಮಾ. ೯-೧೩); “ಎತ್ತಿ [20 
ಹಾಕಿ ಮಾತನಾಡುವಿಕೆ' (ಪಂರಾಮಾ. ೯-೧೩ ; ಕೋಶ); ತ್ರಿಣಯ | 
ನನಂ ಹರನಂ ನಿರ್ಗುಣನಂ ಸಢಿಪಢ ರತೀಶನಿಸುವನೆ ಹೋ ಜಟಕ 
ಮಾತು (ಗಿರಿಕ. ೮-೪0); ಸರಶೌರ್ಯೊೋತ್ಕ್ಯರ್ಷಮಂ ಮಾಲ್ಪಣಕದ 
ನುಡಿಗಳ್‌ ಕರ್ಣಮಂತತಾಗೆ... ದೈತೇಯಾಂತಕಂ... ಮಹೋಗ್ರಾಂತ 
ಕಾಕಾರನಾದಂ (ಜಗನಿ. ೧೩-೨೮) ; ದೋಷಮಂ ಗುಣಹೀನಂ ಕೃತಿ 25 
ಬಂಧದೊಳ್‌ ಪ್ರಳಟಸುತ್ತಿರ್ಪಂ ಗುಣಗ್ರಾ ಹಿಯಲ್ಲಣಕಕ್ಕಗ್ಗ ಗ್ರಣಿಯಾದಂ | | 
( ಖಮದ. A "೩. ಹುಡುಗಾಟಿಕೆ; 'ನಿಕೋದ : ಭೋಶನೊರ್ವಂ, 
ಬಿಸಿಲಡಸಿ ಬಂದು ತಾರೆಲೆಲೆ ನಾರಿ ವಾರಿಯನೆನೆಯವಳ್‌ ಬಜ ಯ | 
ಸಸಿಗಲ್ಲ ತೋರಕರಗವನಣಕದಿಂದೆ ತಂದಿತ್ತು ನೋಡುತಿರೆ ಇಚ್ಛೆ ರಾ. | 
೮-೧೦) ; ಈ ಬಣಗುಗಳ ಕೊಂಬನೆ ಕುಮಾರಕನಣಕವಲ್ಲೆ Woes 
ತಿರುಹಿದನು. ನಜರಥವೆ (ಕುವ್ಯಾದ್ರೋ. ೪-೨೮) ; Suc "| 
ಮಯ್ಯ ನಣಕದ ಮಾತಿಗಣಿಯರದೆಳ್ಳೆ ದಿ ಕರೆಯಲ್ಲಿ ಸೌರಾಷ್ಟ್ರ ಪತಿಯೆಣಿ 


ಸ | 
ಸಲೇಂ. ಬಂದು (ಸಿದ್ಧೇಪು. ೭-೭೨). ೪. ನಟನೆ; ಸೋಗು; ಬೂಟಾ | | | 
| 


15 


| 
| 
| 
ಸ 
| 
| 
| 


ಟಕೆ: ಅಕಟಕಟ ನೊಂದಳೆತ್ತಿರೆ ಸುಕುಮಾರಿಯನೆನುತುಮಿನಿತು ಕೊಂಕಿಂ ; 
ನುಡಿದಂ ಪ್ರಕಟತಚಿತ್ತಂ ಭೂನಾಯಕನವಳಣಕಕ್ಕೆ ಸವಣನುಂ ಸೈರಿಪನೇ [3s 
(was ೨-೬೮) ; ಅಣಕೆನಿದಲ್ತ ಜಿವೆನವನ ಬಲ್ಪಿ ನ ಹವಣಂ (ಪತ. 
೮-೨೮೬) ; ಇನಿತೆಲ್ಲ ತಥ್ಯವೋ ಅಣಕವೋ ಲೇಸಾಗಿ ನೋಡು (ಕೋಗಯ. | 
೧೭-೮೨). ೫. ಅನುಕರಣ: ಅತಿಲಲಿತನದೀವಾರಿಯಂ ತನ್ನದೀಜೀವನ 
ಡೊಳ್‌ ಕೂರ್ತಘ್ಯ ೯ವೀವೊಂದಣಕಮವನಿಯೊಳ್‌ ಮಾಲ ಎನೋ ಲ್‌ | 
ತೋರ್ಪೈದೆನ್ನೊಳ್‌ (ದಶಕು. ೮-೧೨೨). ೬ ಕುಚೋದ್ಯದ ``ಉಜ್ಜೇಶ | 40 
ವುಳ್ಳ ಅನುಕರಣ (7೩£೦6)). "ಅಣಕವಾಡ್ಕು' ಪರಾ. ೬. ಕಟಕಿ 
ಯಿಂದ ಕೂಡಿದ ಚುಚ್ಚುಮಾತು (Satire) : ಮಾರ್ಮಿಕವಾದ | 
ನಗೆಯ MAAS 80, ಇಲ್ಲವೇ ಸೂಕ್ಷ್ಮವ ವಾದ ಅಣಕ dun 
ದಂತೆ, ಇಲ್ಲವೆ ಜಾಣತನದ ಟೀಕ್ಕ(0೯tiisM) ಯಂತೆ ಅವುಗಳ] 
ಕೆಲಸ (ತಿಡುಗು. ಪೀ. ೪). ೮. ಅನುಚಿತ (7): ಅಟಲಿಸಿ ಕುಮುದಿ | [45 
ನಿಯನಿಳಾವಳಯಕ್ಕ ತಿತಾಪಮಿತ್ತೆನಿದು ತ ಕೈ'ರೆ: ಸಂಗಳಿಗಣಕಮೆಂದು | | 


H 
| 
[| 
| 


A ೧೬೬ 


ಅಣಕವಾಡು, 


ಕಡಲೊಳ್‌ ಬಿಟಲೆಂದನುಗೆಯ್ಹನರ್ಕನಸ್ತಾಚಲದಿಂ (ಶಬ್ದಾ ಸು. ೪೭೮ 


ಖ್ಯಾ). (1) 
ಅಣಕ್ಕ (ನಾ). ೧. ಒತ್ತಾಗಿರುವುದು; ಅಡಕವಾಗಿರುವುದು : ಎಣಿ 
ಕೆಯ ಪದಿನಜುಸಾಸಿರ ಗಣಿಕೆಯರೊಳ್‌ ನೆರೆವ ಮೂರ್ತಿಯಂ ಧ್ಯಾನಿ 
ಪುದೋ ತ್ರಿಣಯನನೆರ್ದೆಯೊಳ್‌ ನೆಲಸಿರ್ಪಣಕದ ಮೂರ್ತಿಯನೆ 
ವೈಷ್ಣವಂ ಧ್ಯಾನಿಪುದೋ (ಸಮಪ. ೮-೧೪೬) ; ಅಣಕವಾದ ಹತ್ತಿ 
ಪಿಂಡಿ (ಕಿ) ; ಅಣಕವಾದ ಕೆರೆ ಅನೇಕ ನೀರು ಕೊಳ್ಳುವುದು (ಗಾದೆ. ಕಿ). 
೨. ವಿಧೇಯತೆ ; ನಮ್ರತೆ: ಹುಡುಗ ಬಹು ಅಣಕವಾಗಿದ್ದಾನೆ (ರೂಢಿ). 
[< ಅಣಕು] 
ಅಣಕ (ನಾ). ನೀಚವಾದ ವಸ್ತು : ಅರ್ವಾಣಂ, ಅಣಕಂ, ಅಪಶದಂ 
» ಪಾಪಂ; ರೇಪಸಂ-- ಈ ೧೩ ಹೊಲ್ಲಹ ವಸ್ತು (ಹಲಾಯು.೫೬-೧೮೨); 
“ಪಾಪಿ ಖೇಟಂ ಕಾಂಡನಪಕೃಷ್ಣನಪಶದಂ ರೇಫಸಂಚಳ(ನ)ನರ್ವಾಣನಣ 
ಕಮನದ್ಯನಾಸೀಡಯವಮಂ » (ಮಂಗಂಾ. ೬೭-೪). [ಸಂ.] 
ಅಣಕೆಂ (ಅ). ಅತಿಶಯವಾಗಿ : ಬತ್ತಲೆ ಪೂಜ್ಯಮಲ್ಲದೊಡೆ ಬತ್ತಲೆಯಪ್ಪ 
ದಿನೇಶಬಿಂಬನುಂ ಬತ್ತಲೆಯಿರ್ಪ ಮಕ್ಕಳುಗಳಂ ರತಿಯಿಂ ನೆರೆವಲ್ಲಿ 
ರಾಗದಿಂ ಬತ್ತಲೆಯಿರ್ಪ ಪೆಂಡತಿಯನೋವಣಕಂ ನೆಜಕಿ ಕಂಡು ಮಾನಿಸರ್‌ 
ಸತ್ತವರಾರೊ ಭಾವಿಪೊಡೆ ಬತ್ತಲೆಯಿಲ್ಲದ ವಸ್ತುವಾವುದೋ (ಧರ್ಮಾಮೃ. 
೯೨೭೬) ; ನೆೇಕಿಯಲ್‌ ಮಹಾಪುರಾಣಮನಜಕಿವಳನಡೆ ಪೇಟ್ಹ ವದನ 
ಮಿರೆ ತಮಗೊಲ್ಲಾನೆಜಗೆ ಗುಣಭದ್ರದೇವರ ಮಿಜುಪಂಭ್ರಗಳಿತ್ತುವೆನಗೆ 
ಕವಿತೆಯನಣಕಂ (ಅರ್ಥನೇ. ೧-೧೮). [ಆ ಅಣಕ್ಕ] - 
ಅಣಕೆಚಣಕೆ "ಅಣಕಸಣಕ' ನೋ. 
ಅಣಕೆಚಣಕೆಂಗೆಡೆ (ಕ್ರಿ) ಕುಚೋದ್ಯ ಮಾಡು; ಅಪಹಾಸ್ಯ 
ಮಾಡು : ಚಪಳರ್‌ ಜಿನತಪಸ್ವಿಗಳಂ ಜನತತ್ತ್ವಮನಿಂತುಟಂತುಟಿಂದು 
ಬಾಯ್ಗೆನಂದಂತಣಕಚಣಕಂಗೆಡೆದು ನಗೆನಗೆಯೊಳೆ ಪಾಸಮಂ ಪೊರ್ದಿ 
(ಧರ್ಮಾಮೃ. ೪-೩೮). [ಅಣಕಚಣಕ (ಆ ಅಣಕಸಣಕ) + ಕೆಡೆ] 
ಅಣಕಚಿತ್ರ (ನಾ). ವಿಡಂಬನಚಿತ್ರ ; ವ್ಯಂಗ್ಯಚಿತ್ರ: ಅನನ ಅಣಕ 
ಚಿತ್ರ ಏಕೆ ಬರೆಯಲಿಲ್ಲ (ಶಾಲೆಮ. ತ [ಅಣಕ್ಕ + ಚಿತ್ರ] 
ಅಣಳೆಜೋಲು (ಕ್ರಿ. ಅಣಕಿಸು: ಕಣುಗಿಡಿಯ ಭೇತಾಳಜಟ್ಟ ಗರಣಕ 
[ಸಾಕಾಂ. ಣುಕು]ದೋಜುವ'ಬೊಮ್ಮರಕ್ಕಸ ರಣಪಿಶಾಚಿಗಳಆೌನ ಹೊಗ 
ಗುಡದಂಜನಾಸುತನೆ (ತೊರರಾ. BE (ಅಣಕ, + ತೋಜು] 
ಅಣಕನುಡಿ (ನಾ). ಅಣಕಿಸುವ ನುಡಿ; ಅಪಹಾಸ್ಯದ ಮಾತು: 
ಧನಿಕರ ಮನೆಗೆ ಕ್ಷಣಕ್ಷಣಕೆ ಹೋಗಿ ತನು ಬಾಡಿ ತುಟಿಯೊಣಗಿ ಅಣಕನುಡಿ 
ಕೇಳುವ ಕೃಪಣಮನಕ್ಕೆ ಂತಹುದು ನಿನ್ನೆಯ ಭಕುತಿ (ಪುರಂದ. ೧-೬೪-೧). 
[ಅಣಕ್ಕ * ನುಡ್ಡಿ) 
ಅಣಕವಾಡ್ಕ್ಮು (ಕ್ರಿ). ಅಪಹಾಸ್ಯಮಾಡು; ಕುಚೋದ್ಯಮಾಡು : 
ಮದಮತಿಗೋತು ವೃಷಭನನಣಕವಾಡುತ ಮಾತನಾಡಿದರಲ್ಲಿ ಕೆಲಬರು 
(ಪ್ರಭುಲೀ. ೮-೨೭); ರಣದೊಳು ಜಯವಧೂಟಿಯ ಮು ೦ಡೆ ನಿನ್ನಯ 
ಡೊಣಗನ ಬಿಟ್ಟುಕೊಂಡಿರಲು ಅಣಕವಾಡುವರಪ್ಸರಗಣಿಕೆಯರು 
(ನೋಹತ. ೩೯-೪); ಸಿದ್ಧಿಗಳ್‌ ಶುದ್ಧಿಗಳ್ಳೆ ಅಣಕವಾಡುವ ಮಹಾಸುಪ್ರ 
ಸಿದ್ಧರ್‌ (ನ 9 ದಿ ಮಾ, ೫-೩೭) ; ಚಿದಂಬರರು - ನಿನಗೆ ಯಾರಿಲ್ಲನೇ? 
ಎಂದು ನೂರು ಸಾರೆ ಅಣಕವಾಡಿದ್ದುಂಟು (ಚಿದಂಬ. ೧೩). 
[ಅಣಕ್ಕ + ಅಡ್ಕು] 
ಅಣಕವಾಡ್ಕು (ನಾ). ಗ್ರಂಥಕರ್ತನ ಭಾವನೆ, ನುಡಿಗಟ್ಟು ಮೊದ 
'ಲಾದವುಗಳ ವಿಶಿಷ್ಟ ಲಕ್ಷಣ ಸ್ವರೂಪಗಳನ್ನು ಅನುಕರಿಸಿ ಹಾಸ್ಯಾ 
ಸ್ಪೆದವೆಂಬಂತೆ ತೋರ್ಪಡಿಸುವ ಪದ್ಯಕೃತಿ: ಬೇಂದ್ರೆಯವರ ನಗೆ- 
"ಹಾಡುಗಳಲ್ಲಿ ಕೆಲವು ಅಣಕವಾಡು (2೩೯೦6)) ಇವೆ. ಅಣಕವಾಡು ಅಂಗ್ಲ 


ಅಣಕವಾತು 


ಸಾಹಿತ್ಯದಿಂದ ಕನ್ನಡಕ್ಕೆ ಬಂದುದು (ನಿರಾಭ. ೧೧) ; "ಅಣಕವಾಡು'ಗಳ | 
ವಿಷಯದಲ್ಲಿ ಒಂದು ಮಾತು ಹೇಳಬಯಸುತ್ತೇನೆ (ತುಟನಿಾ. ೧೩೯)- 
[ಆಣಕ್ಕ + ಪಾಡ್ಕು] 

ಅಣಕವಾತು (ನಾ). ಕುಚೋದ್ಯದ ಮಾತು; ಕಟಕಿಯ ಮಾತು: 
ಅಕ್ಕಕ್ಳುಮಿಂತಪ್ಪ ಪಾಪಭೀತರ್‌' ಸಮರ್ಥರ್‌ ಸತ್ಯರೀ ಧರೆಯೊಳೊಳರೆ 
ನೀವಳಿಪುವವರೇ ... ಎಂದಣಕವಾತಿನಿಂ ಬೆಸಗೊಳ್ವನಿತಜಲ್ಲಿ (ಪದ್ಮರಾ. 
೬-೨೦). [ಅಣಕ್ಕೆ + ಮಾತು] 

ಅಣಕಸಣಕೆ, ಅಣಕಚಣಕ (ನಾ). ಕುಚೋದ್ಯ; ಅಪಹಾಸ್ಯ: 
ಎಲವೊ ನೀನಾ ಸತಿಯ ಕಂಡಾ ಕಲಹ ಮುಂಚಿತ ಕಂಡೆನಲ್ಲದೆ ಗಲಭೆ 
ಕಾಜರು ಘಾಸಿಮಾಡಿದರಣಕಸಣಕದಲಿ (ತೊರರಾ. ೫-೭-೨೯); ಅಣಕ 
ಸಣಕದ ಬಳಕೆ ಗಡ ತನ್ನೊಡನೆನುತ ಹಲುಗಡಿದನಸುರೇಂದ್ರ (ಉತ್ತರಾ. 
೫-೧೩) ; ಪರಿಹಾಸಮಜ್ಞಾನ ಕೃತ್ರಿಮಾಡಂಬರಂ ಪರಿಪರಿಯಲಣಕ 
ಸಣಕಂಗಳಿಂದಾದಡಂ ಸ್ಮರಣೆಗೈದಡೆ ಮುಕ್ತಿ ದೊರೆದಪುದು (ವೆಂಕಾರಾ. 
೪-೧೨-೧೯). ಅಣಕಚಣಕ : "ಅಣಕಚಣಕಂಗೆಡೆ' ಪರಾ. 

[ಅಣಕ್ಕ + ಸಣಕ್ಕ. ! ತುಳು. ಅಣಕಸಣಕ] 

ಅಣಕೆಸೂತೆ (ನಾ). ತೋರಿಕೆಯ ಸೂತ; ಸೂತನಂತೆ ನಟಿಸು 
ವವನು: ಸುರರ ಕಾಹಿಂಗರೆಸನಾಗಿಹ ದುರುಳರಾಕ್ಷಸ ಶಿಕ್ಷೆಗತಿಭೀಕರ 
ತರದ ಯಮರಾಜನಾಗಿಹನಣಕಸೂತರ್ಗೆ ಆರಿಯದಾಗಿಹ (ಕೋ ಗಯ. 
೯-೧೦೪). [ಅಣಕ್ಕೆ * ಸೂತ] 

'ಅಣಕಾಟ (ನಾ). ೧. ಹಾಸ್ಯ; ವಿನೋದ :“ಐ ಸುಮ್ಮನಿರಿ ಅಂದ್ರೆ 1... 
ನಿಮಗೆ ಅಣಕಾಟ?(ಬೆಳುಮ. ೯೧). ೨. ಉಪಹಾಸ ವ್ಯಂಗ್ಯ(1rony): 
ಕಾಮ! ಇದು ನಿನ್ನ ಹುಣ್ಣಿಮೆಯಂತೆ! ಬೀದಿ ಬೀದಿಗೆ ನಿನ್ನ ಬೆಂಕಿ- 
ಬಾಯಿಗೆ ಕೊಟ್ಟು ನಿನ್ನ ಸಾವಿನ ಹರುಷ ಹುಚ್ಚಿನಲಿ ಬೊಜ್ಬಿರಿನ ದಿನ 
ವಂತೆ! ಆಯ್ಯೋ ಅಣಕಾಟಿನೇ ! (ಬಾಸಿಗ. ೨೬). [ಅಣಕ್ಕ + ಆಟ] 

ಅಣಕಿ (ನಾ). ಕುಚೋದ್ಯಗಾತಿ (ಕ) : ಕಕ್ಕಿತೆಯರಥಮೆಯರು ಕತ್ತಿಗೆ 
ಮಿಕ್ಕ ಗೋಟಗಳಣಕಿಗಳು ಶಶದಿಕ್ಕೆಯರು ಬಂಡಿತೆಯರಾಗಳು ಕೊಂಡೆ 
ಗಿತ್ತಿಯರು (ಬಸಪು. ೪೦-೫೨). [ಅಣಕ್ಕ + ಣ್ಣ] 

ಅಣಕಿಗೈ (ನಾ). ಪರಾಕ್ರಮಿ; ಶೂರ (7?) : ರಣವನೀಗಳೆ ಕಾಣಬಹು 
ದೆಂಬಣಕಿಗರನೆಬ್ಬಿಸುವವೊಲು ಸುಳಿದಣೆದು ಹೊದಜಕಿದ್ದುದು ಸುಧಾದೀಧಿ 
ತಿಯ ಕರನಿಕರ (ಕುವ್ಯಾದ್ರೋ- ೧೭-೧೩); ಕೆಣಕಿದರು ಪಾಂಚಾಲನಾಯಕ 
ರಣಕಿಗನ ಕೈಕೊಳ್ಳ ದುಜಕಿ, ಸಂದಣಿಸಿದರು ಸಮರಥರು (ಕುವ್ಯಾದ್ರೋ. 
೧೭-೩೪). [ಅಣಕ್ಕ? + -ಇಗ] 

ಅಣಕಿಗೃ (ನಾ). ಕುಚೋದ್ಯಗಾರ ; ಅಪಹಾಸ್ಯ ಮಾಡುವವನು: 
ಪುರದೊಳಗಣಾರುಹತರೆಲ್ಲರಯ್ತಂದು ಕಂಡಣಕಿಗರಿದಾರಾದಿಮಯ್ಯನೇ 
ಹದುಳವೇ ನೀನೆಮ್ಮು ಬಸದಿಯೊಳಗಿರಲು ತಂದ ಸೌರಾಷ್ಟ್ರದೊಡೆಯನೀ 
ಸುತ್ತಿಗೆಯ ಹಿಡಿದವನೊ .. . ಎಂದರು (ಸೋಮಚ. ೪-೨೧) ; ಆಣಕಿಗ 
ರಾಯರ ಗಂಡನಾಜಿಯ ಕಂಡೆಣಿಪ ರಾಯರ ಗಂಡನೆನಿಪ ಮಣಿದೊಡರೆಸೆ 
ದುದು (ಕುರಾಸಾಂ. ೧೯-೩೪) ; ಇಣಿಕಿ ನೋಡರದಾರುಮೆನ್ನುವೆಡೆ ಕಾದಿ 
ಹನು ಅಣಕಿಗ ಮನಸ್ಸಾಕ್ಷಿ (ಮಂಕುಕ. ೬೯೦). [ಅಣಕ್ಕ * -ಇಗ] 

ಅಣಕಿಸು (ಕ್ರಿ). ೧. ಅಪಹಾಸ್ಯಮಾಡು : ಅಣಕಿಸುಗುಮೆ ತನ್ನನಿತುಂ 
(ಪಾಕಾಂ. ಅಣಮೇನೊ ತನ್ನನಿತ್ತುಂ, ಆಣಕಿಸುಮೆ ತನ್ನನಿತ್ತುಂ] ತಣಿ 


ಯದೆ ಕಡುನಲ್ಲನೆೇಆಕಿಡೊಡಂ ಕುಡನೇ (ಲೀಲಾವ, ೧೪-೨೬); ಮಾಡು | 


ವುದಂ ಮಾಡೆನುತಂ ಧೀರಂ ಇರೆ'ಮಾನಿನಿಯಣಕಕ್ಕಣಕಿಸುತಂ ಹರಭಕ್ತಂ 
ಕೊಂಡೊಯ್ದ ಪೆನೆನುತಂ (ಉದ್ಭರ. ೧೫೬-೨೩) ; ಅಣಕಿಸುವರೆನ್ನೊಡನೆ 


೧೬೬ 


5 


20 


25 


30 


35 


40 


ಅಣಚು 


3 


ಬೆಸ್ತರ ಹೆಣ್ಣಾದ ಮಾತ್ರಕ್ಕೇ ನೀನು ತೆರೆಹಾಯಬಲ್ಲೆಯಾ ಸೆದ್ಜೆ 2 
ಅಣಕಿಸಿ ನುಡಿದ ಈರ (ಮುಂಗಾಮು. ೭೪). ೨. ಕುಚೋದ್ಯಕ್ಕಾಗಿ 
ಅನುಕರಣ ಮಾಡು : ಆ ವಿಚಿತ್ರಮಂ ನಿಮ್ಮೊಳು ಕಾಣಲ್ಬಂದುದೆಂ 
ದಣಕಿಸುವ ಮಕ್ಕಳ ಮಾತಂ ಪ್ರಭಾವತಿ ಕೇಳ್ದು (ಪುಣ್ಯಾ ಸ್ರ. ೧೨-೧೫ ವ); 
ಆ ಶಾಲೆಯಲ್ಲಿ ಉಪಾಧ್ಯಾಯರು ಹುಡುಗರನ್ನು ಶಿಕ್ಷಿಸುತ್ತಾರೆ ; ಹುಡು 
ಗೆರು ಉಪಾಧ್ಯಾಯರನ್ನು ಆಣಕಿಸುತ್ತಾರೆ (ರೂಢಿ). 
[ಅಣಕ್ಕ + -ಇಸ್ಕು] 

ಅಣಕು (ಕ್ರಿ). ತುರುಕು; ಗಿಡಿ (8). [~ ಅಡಕು?] 

ಅಣಕುನೆ (ನಾ). ದೈನ್ಯ; ನಮ್ರತೆ; ವಿನಯ (9). "ಅಣಕ್ಕ', 
"ಅಣಗು' ಪರಾ. [« ತೆಲು. ಅಣಕುವ] 

ಅಣಗಿಸು (ಕ್ರಿ). ೧. ಅಡಗಿಸು; ದಮನಮಾಡು ; ಧ್ವಂಸಮಾಡು : 
ಗುಣದಿ ಲೋಕಾದಿಲೋಕಂಗಳಂ ಬೀಟಿ ನಿರ್ಗುಣನಿಲಹು ಸುಪ್ರಭೆಯ 
ತಾಂ ಮಾಜಿ ಮಾಯೆಯೆಂದಣಿ£ಣ]ಗಿಸುತನಖಿಲ ಪ್ರಪಂಚನೆಲ್ಲವನು 
ವಶವರ್ಶಿಗೊಳಿಸಿ ಸುತಲೀಲೆಯಿಂ (ಲಕ್ಷ್ಮ್ಮಭಾ.-೧-೨೨-೧) ; ಪರರಾಯ 
ದರ್ಪವನ್ನು ಆಣಗಿಸುವನಿಗೆ ದರ್ಪಣವಂ ಕೊಡಿಸಿ (ಸಾಗಂಧಿ. ೪೪-೧೬); 
ರಾಜ ಒಡೆಯನನ್ನು ಅಣಗಿಸುವುದು ಹೆಳಗೆ೦ಬ ಚಿಂತೆಯು ನನ್ನನ್ನು 
ಬಾಧಿಸುತ್ತಿಲ್ಲ (ಶ್ರೀರಾಯ. ೧೫೦). ೨. ಮರೆಮಾಡು; ಮುಚ್ಚಿಡು : 
ಈ ಗ್ರಂಥಕರ್ತರು ತಾವು ವರ್ಣಿಸುವ ವೀರರ ಕುಂದುಗಳನ್ನು ಬಚ್ಚಿಟ್ಟರ 
ಬಹುದು; ಅವರ ಕೊರತೆಗಳನ್ನು -ಆ ಣಗಿ ಸಿ(ಮರೆಮಾಚಿ) ರಬಹುದು 
(ಅಕ್ಟರ. ೧೫೯).  [ಅಣಗು + -ಇಸ್ಕು. / ತೆಲು. ಅಣಗಿಂಚು] 

ಅಣಗು (ಕ್ರಿ). ೧. ಅಡಗು; ಉಪಶಮನ ಹೊಂದು: ದಿಗ್ಗಂತಿ ತಲೆ 
ಗೊಡಹೆಯುರಗೇಂದ್ರನ ನಾಲಗೆಗೆ ದ್ರವಮಣಗೆಯುತ್ತರದ ದಿಶೆಗೈದಿ 
ಕೋಳಾಹಳಂಗಳಿಂ ಗೋವುಗಳ ಪಿಡಿಯೆ (ಲಕ್ಷ್ಮ ಭಾ. ೪-೪-೩); ಸಂಸಾರ 
ಮನಸ್ಸಿನಲ್ಲಿಯೆ ಅಣಗಿಹೋಗುವದು (ಸಾಗಂಧಿ. ೯೨೭-೬೨) ; ಆ ಬಳಿಕ 
ಧರ್ಮರಾಯನ ಹಣೆಯಲ್ಲಿ ರಕ್ತವು ಅಣಗಿದ ಮೇಲೆ (ಕೃವಾನಿ. ೧೨೦) ; 
ಮನುಜರಳಿವರು ಮನುಜಸಂತಾನ ನಿಂತಿಹುದು ಅಣಗದಾತ್ಮದ ಸತ್ತ್ವ 
(ಮಂಕುಕ. ೧೨೨). ೨. ಅಡಗಿಕೊ; ಅವಿತುಕೊ: ಸ್ತ್ರೀಯ ಪ್ರೇಮದ 
ಸ್ಪರ್ಶವು ಮನುಷ್ಯನಲ್ಲಿ ಅಣಗಿದ್ದ ಶಕ್ತಿಗಳನ್ನು ಉರಿಯ' ಉಲ್ಬಣದಂತೆ 
ಪ್ರೋಜ್ವಲಗೊಳಿಸುವುದು (ಎಳಿಕ. ೧೦೬). 

[ದೇ. ॥ ತಮಿ. ಅಣಜ್ಗು ; ತೆಲು. ಅಣಗು] 

ಅಣಗೊತ್ತು (ಕ್ರಿ). ಅಣಗುವಂತೆ ಒತ್ತು; ಶಗ್ಗುವಂತೆ ಅದುಮು: 
ರಣದೊಳಗೆ ವೇಗ ಫಲ್ಗುಣನ ವರೂಥವ ಅಣಗೊತ್ತಿ ಫಣಿವಾಣ ಕಣಿಯ 
ಮುರಿದ ಪಾದ (ತೀರ್ಥಮ. ೧೪೪-೩) ; ಮನಯೆರಗಿದ ವಂಚನೆ ಪ್ರಯೋ 
ಜನಂಗಳು ಆಣಗೊತ್ತಿ ಕಾವುತಿಪ್ಪ ಅಣೋರಣಿ ಅಹಾ ವಿಭುನೆ (ವಿಸಾಸು. 
೬೨-೧). [ಅಣಗು+ ಒತ್ತು] 

ಅಣಚಿ (ನಾ). ೧. ಸುಮಂಗಲಿ; ಮುತ್ತೈದೆ. "ಅಣಚಿತನ' ಪರಾ. 
೨. (ಮುತ್ತೈದೆಯ ಕೊರಳಿನ) ಮಾಂಗಲ್ಯ; “ತಾಳಿ (?)” 
(ಬಸವ. ಕೋಶ): ಲಿಂಗವಂತರಿಸಿದವಂಗೆ ಒಳುನುಡಿಯೇಕೆ? ಅಯಿದೆ- 
ಅಣಚಿ [ಪಾತಾಂ.ಐದೇರವೋಚಿ, ಐರೆಯಣಚಿ] ಯಿಲ್ಲದವಳಿಗೆ ಸೌಬ್ಞಾಗ್ಯದ 
ಹೂವಿನ ಬೊಟ್ಟೀಕೆ? (ಬಸವ. ೬೩೨). [1] 

ಅಣಚಿತನ (ನಾ). ಸೌಮಂಗಲ್ಯ; ಮುತ್ತೈದೆತನ : ಅಣಚಿತನವಂ 
ಕೈಕೊಳ್‌ ನಿನ್ನೋಲೆಭಾಗ್ಯದ ಭದ್ರಲಕ್ಷಣದ ಪದದೊಳ್‌ ಸಂದೀ ಸೌಭಾ 
ಗೃದಿಂ ಸ್ವಜನಂಗಳಂ ತಣಿಸಿ (ಸೂಕ್ತಿಸು. ೬-೮೧). [ಅಣಚಿ + -ತನ] 

ಅಜಣಚು, "ಅಣಂಚು' ನೋ. 


ಹಿರಿಯುಬ್ಬಣನ ತೆಗೆಯಿರಿ (ಕುವ್ಯಾಸ. ೧೦-೫೪) ; ಸುರಪನ ಪುರವನಣ [| ಅಣಚ್ಯು "ಅಣಸ್ಮು' ನೋ. 
ಕಿಸುತಿರ್ದುದಾ ಸತ್ಯಾವತೀ ನಗರ (ತೂರರಾ. ೧-೯-೧೦) ; “ಅಯ್ಯೋ |  ಅಣಚ್ಕು "ಅಣಸ್ಮು' ನೋ. 


ಅಣದಿಗೆ 


ಅಣದಿಗೆ, ಅಡದಿಗೆ (ನಾ). ನೀರಿನ ಗಡಿಗೆ; ಹೂಜಿ: “ಗಳಂತಿಕೆ 
ಯೆಂದು ಅಣದಿಗೆ' (ಶಮದ. ನ. ೨೬೯ ಅಡಿಟ); ಆಣ [ಪಾಠಾಂ. ಆಣಿ) 
ದಿಗೆಯ ಪೆಸರು ವರ್ಧನಿ ಗಳಂತಿಗೆ ಗಣಿತಿಯೆನಿಸಿಕ್ಕು ೫ (ಮಂಗರಾ. 
೬೨-೨೩), “ ಕೆರ್ಕರಿ, ಆಲು, ಗಲನ್ರಿಕೆ- ಆಣದಿಗೆ ೫ (ನಾಚಿರಾ. ಕಿ). 
ಅಡದಿಗೆ (ಕಸ್ತೂಕೋ). 
ಅಣರು (ಕ್ರಿ). ತಿವಿ; ಚುಚ್ಚು : : ನೆರೆದ ವಿಟಸಂತತಿಯ ನಖಭೀಕರದ 
ಸುರಗಿಯಲಣರುತತಿವಿಸ್ತರದಿ A ಸೇನೆ ನಡೆದುದು ಸತಿಯ ಬಳಸಿ; 
ನಲಿ (ಜೀವಂಚ. ೮-೪೨). "ಅಣೆ? ಪ i 
(ಡೇ. ॥ ತಮಿ. ಅಣರ್‌ ಎ ಹೂ ಜಟ | | 
ಅಣಲ್‌, ಅಣಲು (ನಾ). ಬಾಯಿಯ ಒಳಭಾಗ; ಅಂಗುಳು; 10] 
ದವಡೆ: ತನ್ನ ಪಿರಿಯ ಮಗನಪ್ಪ ವೃಷಸೇನನನಂತಕನಣಲೊಳಡಸಿ 
ತನ್ನುಮನಣಲೊಳಡಸಲೆಂದಿರ್ದ ವಿಕ್ರ ಮಾರ್ಜುನನಂ ನೋಡಿ (ಪಂಪಭಾ. 
ಖಚರನನುರಗಾಕೃತಿಯಿಂದಮಣಲೊಳಡಸುವ ಪದ 
ದೊಳ್‌ (ಶಾಂತಿಪು. ೯-೨೧) ; ಫೊಳಿನ ಕುಡುದಾಡೆಗಳ್‌ ಪೊಳೆವೆಳನೆಜಕೆ | 
ಗಳನಣಲೊಳಡಸಿದಂತಿರೆ (ಲೀಲಾನ. ೪-೧೦೩) ; ಅಜಿವನಣಲೊಳಗಿಕ್ಳಿ "1 
ಅಗಿವುತಿದೆ ಮರ್ತ್ಯಲೋಕವೆಲ್ಲವು (ಶೂನ್ಶಸಂ. ೨೨-೨೭). ಅಣಲ್ಮು ni 
ಪ್ರಳಯಫಣಿಯಣಲ ಹೊಳಲೊಳಗೆ ಕೆಯ್ಯ ನೀಡಿ ದಾಡೆಯಂ ಮುಜಸಿ 
ಯಬಡಿವಂತೆ (ಹಚಕಾ. ೮-೧೧) ; ಭೈರವನ ಆಣಲೊಳು ಪೊಕ್ಕು ಸುಳಿ 
ದಾಡಬಹುದು (ಅಂಜಚ. ೧೪-೬) ; ಅಣಲೊಳಸ್ಟಾದಶ ಮಹಾಶೋಹಿಣಿ | 


೧೨-೧೬೯ ವ); 


ಗಳಡಗಿದವೆಂಬುದಿದು ಭೂಷಣನೆ (ಕುವ್ಯಾಭೀ. ೩-೮೫); ಎಲವೊ ರಕ್ಕಸ 20, ಅ 


ಮಾರಿಯಣಲಿಗೆ ಸಿಲುಕಿ ಶಿಶು ಜೀವಿಸುವುದೇ (ತೊರರಾ. ೬-೧೯-೬೫) ; 
ಲಲಿತಕರ್ಪೂರತಾಂಬೂಲಮಂ ತಮ್ಮಣಲೊಳಳವಡಿಸಿ (ಚಿಬಪು. ೧೬-೩೬). ; 
[ದೇ. ॥ ತಮಿ. ಮಲ. ಅಣಲ್‌, ಅಣರಿ - ಬಾಯ ಅಟ್ಟ] | 
ಅಣಲು "ಅಣಲ್‌' ನೋ. 
ಅಣಸು, ಅಣಚ್ಯು (ಕ್ರಿ). ಆಕ್ರಮಿಸು ; ಮುತ್ತು : ಹುಲಿಯೆಂದನಣ |25 
ಸುವಂ ಫಣಿಕುಳಮ x ೩ ವನೊಪ್ಪೆ ಮಾರಿಡುವಂ ಜಕ್ಕುಲಿಪಂ ಜವನಂ 
ನಿಚ್ಚಟಿಗಲಿ ಉಃಸಿ ವೋವೊ ವಿಕ್ರಮಭೂಪಂ (ಎಇ. ೫%, ೧೨-೬; 
1187) ; ಕೆಣಕಿದೊಡೆ ಕಲ್ಬಾಂತಕನ ಹಿಡಿದಣಸಿ ಕೀಳುವೆ ಹಲ್ಲ (ಪ್ರಹ್ಲಾಚ. 
೧೩-೬೧). ಅಣ ಚ್ಚು: ಕ್ಷಣದೊಳು ಗಗನಾಂಗಣಕ್ಕೆ ಬೆಳೆದು ಅಣಿಚಿ 
ಅಣಚಿ] ಬಲಿಯ ತುಳಿದು ಘನ ಉಂಗುಟಿದಿಂದ (ವಿಸ್ತೋಸು. ೪೦-೫). 
(~ ಅಡಸು] | 
ಅಣಸ್ಕು, ಅಣಚ್ಕು (ನಾ). ೧. ಆಯುಧದ ಹಿಡಿ; ಬಾಣದ ಹಿಳುಕು: | 
ಖಟ್ಟಾಂಗಮೆ ಕೋಲಾಗೆ ಚಂದ್ರಾದಿತ್ತ ರ್ಕಳಣಸಾಗೆಯುಂ (ಕಣ. Iv, 
ಅಲಗಂ ಚೋಳಾವನೀಶಂಗಣಸನಣಿಯೆರಂ ಲಾಳ | 
ಭೂಪಂಗೆ ಬಾಹಾಬಳದಿಂದಂ ತೋಟಾ ಖಾಜುತ್ತೆ (ಮೈಆರಿ. ೧೯೨೯, | 
೬೫-೧೬; 1025); ಅಲರಂಬಿಂಗಣಸಂ ಮಣಿಕುಲದಿಂ ಸಮೆದಂಗಜಂ ಪದಂ 
ಗೊಳಿಸಿದವೋಲ್‌ ತಳತಳಿಸಿ ಪೊಳೆಯುತಿರ್ಕುಂ ಲಲನೆಯ ಪೆಂಪೆಸೆವ ಬೆರಳ! 
ಮಣಿಮುದ್ರಿಕೆಗಳ್‌ (ದ ಶ ಕು. ೬-೬೦); ಬಿಳಿಯ ಚೌರಿಗಳೆಸೆನ ಘಂಟಾ 
ವಳಿಗಳಣಸಿನ ಹೊಗರನುಗುಳುವ ಹೊಳೆವ ಧಾರೆಯ ಭಾರಿಶಕ್ತಿಯ 
ಹೂಗಿಧನು ಕರ್ಣ (ಕುವ್ಯಾದ್ರೋ. ೧೬-೫೧). ೨. ಒನಕೆಯ ತುದಿ, ದನ 
ಕರುಗಳ ಕೋಡು, ಆನೆಯ ದಂತ ಮುಂತಾದವಕ್ಕೆ ಅಳವಡಿಸುವ 
ಲೋಹದ ಕಟ್ಟು ಅಥವಾ ಕೊಳವೆ, --ಗೊಣಸು : ಈ ಲಾಕುಳದ 
ಮಧ್ಯಮನಾಂ ಪಿಡಿದಪೆಂ ನೀವಿಬ್ಬರಿರ್ದೆಸೆಯಣಸುಗಳಂ ಬೇಜಕಿವೇಟಕಿ 
ಪಿಡಿವುದು (ತ್ರಿ ಪುನಿ. ೭-೧೦೮ ವ); ನೆಗಳ ಸೊಂಡಿಲ ಚಿನ್ನ ದಣಸಿನ ಫಲ್ಲಕ್ಕಿ | 
ಸೊಗಯಿಪ ರತ್ನ ವಿಮಾನ... ಮುಂತಾದ ವಸ್ತು ಗಳೂತ್ತ ನು (ಮೋಹತ. | 45 
೧೫-೨೦) ; ಜಾಮ ನ್ಯ ಸೇವಕಿಯರು ಬೆಳ್ಳಿಯಣಸಿನ ನಾಮವಂಡಿಗೆ | 


30 


೫೫-೧೩; 1000 7); 


35 


40 


೧೬೮ 
| 


[2] 5 


ಕ 


| 
| 
| 
| 
| 


ಅಣಿ (ನಾ). ೧. ಅಚ್ಚುಕಟ್ಟು; ಸೊಗಸು; 


ಅಗೆ, 


ಯೊಳೆಯ್ಲಿದರು (ಭರಚ, ೨೧-೩೬) ; ಮೂಗುಧಾರ ತುಂಡು ೨ ಕಾನಶಿಲ್‌ 
ಕುಚ್ಚು ೨ ಕೊಂಬಿನ ಅಣಸು ಕೊಂಬಿಗೆ ಬೆಲುಪಟ್ಟ (ಎಕ. ೫1೪, ನಂಜನ. 
೨೮೯-೭ ; 1847). 4. ಜೋಡಣೆಯ ಸ್ಥಾನ; ಕೀಲು : ಮಿನುಕಣಸುಂ 
ಪೊದಲ್ಹಮಳನೀಳಶಿಳಾಮಯಬದ್ಧ ಭೂಮಿ ಕಂಪಿನ ಕರಮಪ್ಪಕತ್ತುರಿಯ 
ನೀರ್ದಳಿಪುಂ (ಶಾಂತೀಶ್ವ. ೧-೧೧೬) ; ಕುಣಿದನಿಬ್ಬರ ಮುಷ್ಟಿ ಯಿಬ್ಬರ 
ಹಣೆಯಲಿದೆಯಲಿ ಮೋಜಕಿಯಲಿ ಭುಜದಣಸಿನಲಿ ಕಂದದಲಿ ಶಿರದಲಿ 
ಬದಿಯಲುದರದಲಿ (ಕುವ್ಯಾಸ. ೨-೧೦೭). ೪. ಆಯುಧದ ಮೊನೆ, 
ತುದಿ: ಯೋಗಿಗೆತ್ತಿದ ಖಡುಗಧಾರೆ ವಿಯೋಗಿಗೆತ್ತಿದ ಸಬಳವಖಿಳ 
ವಿರಾಗಿಗಳ ಹೆಡತಲೆಯ ದಡಿ ನೈಷ್ಮಿಕರಿಗಲಗಣಸು (ಕುವ್ಯಾಆ. ೫-೬) ; 
ಅಣೆವ ಹರಿಗೆಯನೊಬ್ಬರೊಬ್ಬರನಣಸಿನಲಿ ತಿವಿದಗಿವ ಭಟರೊಡ್ಡಣಿ ಸಘಾ 
ಡಿಸಿತು (ಕುವ್ಯಾಭೀ. ೨-೫). ಅಣಚ್ಕು : ೪. ಉಕ್ಕಿನಣಚಿಂದಸುವ 
ತಿವಿಯಿರೊ ಬೀಸಿ ಪಾಶವನೆಸೆದು ಸದೆಯಿರೊ (ಅಂಬಿಕಾ. ೪-೩೬). 
೫. ಸೌಟು, ಚಮಚ ಮುಂತಾದ ಸಾಮಗ್ರಿಗಳನ್ನು ತೂಗು 
ಹಾಕಲು ಅನುಕೂಲವಾಗುವಂತೆ ಮರದಿಂದ ತಯಾರಿಸಿದ 
ರಂಧ್ರಗಳುಳ್ಳ ಚೌಕಟ್ಟು (ಕರಾ-ಪ್ರಾದೇ). 
(ದೇ. ॥ ತುಳು. ಅಣಸು] 


ಅಣಿಸುಗಲ್ಲ (ನಾ). ಆಯುಧದ ಹಿಡಿಯ ಮೇಲೆ ಊರಿಕೊಂಡ ಗಲ್ಲ: 


ಕೌರವನ ಹೊರೆಗೈತಂದು ನಿಂದನು ಸವಡಿಗೈ ಗದೆಯಣಸುಗಲ್ಲದ ಗಾಢ 
ಗರ್ವದಲಿ ಪವನಸುತ (ಕುವ್ಯಾಗ. ೮-೭). [ಅಣಸ್ಯು + ಗಲ್ಲ) 


ಣಿ (ಕ್ರಿ). ೧. ಸಿದ್ಧವಾಗು: ಪಣಿದಂಬೊಯ್ದೆಂ ತೊಟಲ್ಲೆಂ ಪಿರಿಯ 


ಕಳವುಮುಂ ಕಳ್ಳಿನಿಂದಣ್ಮಿ ಸಾಯಲ್ಯಣಿದೆಂ ಪೊತ್ತತ್ತು ಸೂಲಂ ಬಲದ 
ಪೆಗಲೊಳ್‌' (ಅರ್ಥನೇ. ೫-೩೬). ೨. ಕಟ್ಟು; ರಚಿಸು: ಪೊಲಲನಣಿವ 
ಭಾವಮನ್‌, ಕಲ್ಲುಕೊಂಡನಾಳವನ್‌ (ಅಂತಿಗೊ. ೩೩೫). [ಡೇ.] 
ಮನೋಹರತೆ; 
ಅಲಂಕಾರ: “ಇರದಣಿಯನುವೆಡ್ಡ ಮೆನೆ ಮನೋಹರಮಕ್ಕುಂ? (ಕನಿಕಂ. 
೯೯) ; ಕಾವ್ಯನಾಟಕವ ಅಣಿಯಜಕಿತುಸಿರುವ ಕವಿಗಳ ವೀಧಿ ಸಂದಣಿ 
ಸಿಹುವಾ ಪುರದೊಳಗೆ (ಕಂನವಿ. ೬-೪೨) ; ರಣಕದಿರಾದ ತುರುಕರ ಕ್ಷಣ 
ದೊಳಗಿಜಿದಾಗ ಬೀಳಗೆಡಹಿ ಶೌರ್ಯದಣಿಯ ಮೆಆಕೆದರೇವೇಳ್ಸೈ( ಕಂನನಿ. 
೧೪-೯೫). ೨. ಸಿದ್ಧತೆ; ಸಜ್ಜು : ರಣದೊಳಾದುದು ಬೋನವಾರೋಗೆ 
ಣೆಗೆ ಬಿಜಯಂಗೈವುದನುಚರಗಣಸಹಿತವೆಂದತಿಬಲರು ಕಾಲಂಗೆ ದೂತ 
ರನು ಅಣಿಯೊಳಟ್ಟ ದರೆನಲು (ಕುವ್ಯಾಭೀ. ೪-೫) ; ತನಗೆ ಶತ್ರುವಾಗಿರು 
ವವನನ್ನು ತನಗೆ ಅಣಿಯಿಲ್ಲದಿರುವ ಸಮಯದಲ್ಲಿ ಸುಮ್ಮ ನೆ ಬಿಟ್ಟು 
(ಕೃವಾಅ. ೨೬೭); ಲಾಜಾಹೋಮಕ್ಕೆ ಎಲ್ಲವೂ ಅಣಿಯಾಯ್ತು (ಶಾಂತಲಾ. 
೧೧೦). ೩. ಅವಕಾಶ; ಅನುಕೂಲತೆ: ದರ್ಶನವಿಂದಿಗಣಿಯಿಲ್ಲೆನಲು 
ಕಿಡಿಕಿಡಿವೋದರಾ ದ್ವಿಜರು (ಪ್ರಹ್ಲಾಚ. ೨-೧೦). ೪. ನೆಯ್ಸೆಯ ಮಗ್ಗದ 
ಹಾಸುಹೊಕ್ಕುಗಳ ಜೋಡಣೆ; “ಕೆಚ್ಚುವ ಹಾಲಿನ ಕೋಲು, 
ಬಿಜಗರೆ” (ಮೋಳಿ ಮಾ. ಕೋಶ): ಕಟ್ಟಿಣಿಯೊಳಗಣ ಕಾಂಸ್ಕದಂತೆ 
ಅಣಿಯೊಳಗಣ ಕೇಣದಂತೆ ಚಿನ್ನದೊಳಗಣ ಬಣ್ಣದಂತೆ (ಆದವ. ೮); 
ಪರಬ್ರಹ್ಮದ ಬಣ್ಣಕ್ಕೆ ಅದ್ವೈತದ ಆಣಿಯನಿಟ್ಟು ನಿರ್ಧರಿಸಿದ ನಿಜ ಬಣ್ಣವ 
(ಆದವ, ೧೫೫) ; ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ 
ನಿಕ್ಕಿ ಆಣಿಯೊಳು ಏಳ ಮೆಟ್ಟದೆ ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ 
ನುಂಗಿತ್ತು ಈ ಸೀರೆಯ ನೆಯ್ದವ ನಾನೋ ನೀನೋ (ದೇದಾಪ್ರ. 
೧೩೨-೧೪೮) ; ಆಯಸ್ಕಾಂತದ ಶಿಲೆಯ ಲೋಹದಂತಿರಬೇಕು ಅಣಿ 
ಯೊಳಗಣ ನೇಣಿನಂತಿರಬೇಕು (ನೋಳಿಮಾ, ೧೮-೬೨). 

ಅಣಿಯಾಗು - ಸಿದ್ಧವಾಗು : ಮೃದಂಗ ಡಿಂಡಿಮ ಡಕ್ಕೆಯ ಬಾರಿಸೆ 
ಮರುಳ್ಗಳಣಿಯಾಗಿರೆ (ಗಣೇ ಶ. ೧೫-೩೯೩) ; ಅಲ್ಲಿ ಪೂಜಾ ಸಾಮಗ್ರಿ 


ಅಣ್ಣಿ ೧೬೯ 
ಗಳೆಲ್ಲ ಅಣಿಯಾಗಿರುವದನ್ನು ಪರೀಕ್ಷಿಸಿ ಇನ್ನೇನು ಆಚಮನ ಮಾಡುವ | 
ದರಲ್ಲಿದ್ದರು (ರಂಗರೋ. ೩೦). [ಆ ಅಣ್ಣಿ. / ತಮಿ. ಅಣಿ] | | 

ಅಣೆ (ನಾ). ೧. ಸೈನ್ಯದ ಒಂದು ಅಂಗ; ಪದಾತಿ ಸೈನ್ಯ: | 
ಭೂಮಣ್ಣ ಲದೊಳಾಗೆ ವಿಲ್ಲಣ್ಣ ಮನಣಿಯ ತುರಗಮನಾಜ್ನರ ಭಣ್ಣಣಜ್ನಣ]| | 
ದೊಳಗಿತ್ತಿ (ಎಕ. ೫111, ಸೊರಬ. ೨೨-೬ ; 800) ; ಇಜಕದಡೆ ಗಣ್ಣಮ್‌ | 5 
ಮಲುನುಕ್ಕಳಣಿಯನಾ ಆನೆಯಮ್‌ ಕುದುರೆಯೆಂ (ಎಕ. ೫, ಬಾಗೇಪ. 
೬೨-೭ ; 900) ; ಕುದುರೆ ಕುದುರೆಯೊಳ್‌ ರಥಂ ರಥದೊಳಣಿಯಣಿಯೊಳ್‌: 
ಘಟಿಯಾನೆ ಘಟಿಯಾನೆಯೊಳ್‌ ತಳ್ತು ತಾಗಿ (ವಡ್ಡಾ ರಾ. ೧೪೮-೬) ; 
ಕಂಘಟಿ ನೀಳಮೇಘಘಟಿಯಂತೆ... ರಥಂ ಮಳೆರಂಗಳೆಂತಗುರ್ವುರಿ 
ನರಿಯುತ್ತುಮಿರ್ಪಣಿ ಬೃಹದ್ಬಡಬಾನಳನಂತೆ ತೋಣಕೆ( ಸಂಪಭಾ.೮೯೯); 
ಎರಡುಂ ಪಡೆಗಳೊಡ್ಡಿ ಕೈಯಂ ಬೀಸಿದಾಗಳ್‌ ಬಿಲ್ಲು ಬಿಲ್ಲೊಳ್‌ ದಲಿಂ 
ದಟದೊಳ್‌ ತೇರ್‌ ತೇರೊಳಾನೆಯಾನೆಯೊಳಣಿಯಣಿಯೊಳ್‌ ತಾಗಿ ಕಾದಿ 
ದಾಗಳ್‌ (ಬಂಹರಿ. ೮-೬೨ ವ). ೨. ಸೈನ್ಯ; ಸೈನ್ಯದ ವ್ಯೂಹೆ: “ದಲ 
ಮಣಿ ಪಡೆಯೊಡ್ಡು ಪೌಜು ಬಲ ಸೈನ್ಯಂ ೫ (ಕವಿಕಂ. ೧೨೭) ; ಊಣುಕಲ್ಲ 
ಕೋಟಿಯೊಳಗಿಟ್ಟಣಿ ಸನ್ನಣಿಯಾಗೆ (ಸೌಇಇ, X1-i, ೫೧-೫ ; 1006); 
ಪಡಲಿಡೆ ಕಾದಿದುನೆರಡಣಿ (ನೇಮಿಪು. ೧೧-೧೫೯); ಮುಲ್‌ದುದು 
ಮುಂಗುಡಿಯೊಳಗಡ್ಡಣದಣಿ ಬಿಜರಿತೋಡಿತು (ಜಯಕಾ. ೭-೩) ; ಗಣನೆ 
ಯಿಲ್ಲದ ಗಜ ತುರಗ ಸುಭಟರ ಸಂದಣಿನೆರಸತಿಲೀಲೆಯಿಂದ ಅಣಿಯೊ 
ಳೆಸೆದನಂದು ದಳಪತಿ ನರಸಿಂಗು (ಕುರಾಸಾಂ. ೧೨-೩೫) ; ಕಾಪಿಡುತ 
ಮುಗಿಲಣಿಯ ತಾರೆಯಕ್ಷೋಹಿಣಿಯ ಶಾಂತಮಾನಸಳಾಗಿ ನಿಂತೆ ಮುಗು 
ಮುಗುದೆ (ಪಯಣ. ೯೯). 

ಅಣಿ ಮುಟ್ಟಿ ಗಂಡ, ಅಣಿ ಮುಟ್ಟಿ ಧುರಂಧರ - ಶತ್ರು ಸೈನ್ಯ, 
ಎದುರಾಗಿ ನಿಂತಾಗ ತನ್ನ ಪರಾಕ್ರಮವನ್ನು ತೋರಿಸುವ ವೀರ. 
ಇವು ಬಿರುದುಗಳು: ಆಣಿಮುಳ್ಳಿ(ಳ್ಲಿ)£ಟ್ಟಿ3ಗಂಡಂ ... ಪೆರ್ಜುಂ 
ಕದ ಪೆರ್ಗಡೆ ಚಟ್ಟಮಯ್ಯಂ (ಎಇ. 2೭೪1, ೩೩೯-೧೫ ; 1053) ; ನಾಗ |25 
ದೇವನಣಿಮುಟ್ಟೆ ಧುರಂಧರನಾಗದೇವನೆಂಬಿನಮೀಜಿದಿಕ್ಕಿದಂ ಸೆಣಸಿ 
ಪೊಕ್ಯರನಾಜಿಯೊಳ್‌ (ಅಜಿಪು. ೧-೪೩). "ಧಳ ಮುಟ್ಟಿ ಗಂಡ? ಪರಾ. 
("ದಟ ದ ಕೆಳಗೆ). ಅಣೆಯೋ3ಡೆ ಗಂಡ ತನ್ನನ್ನು ಕಂಡೊಡ 
ನೆಯೇ ಶತ್ರುಸೈೈನ್ಯವು ಓಡಿಹೋಗುವಂತೆ ಮಾಡುವ ಶೂರ; 
ಒಂದು ಬಿರುದು: ಗಂಗಕುಳಕಮಳಮಾರ್ತಂಡನುಂ ಅಣಿಯೊ3ಡೆ | 801 
ಗಂಡನುಂ ರಣರಜ್ಲನೀಜನುಂ (ಎಕ. ೪1, ತರೀಕೆ. ೬೧-೩೪; 1154) ; 
ಅಣಿಯೊ£ೀ3ಡೆ ಗಂಡನುಂ ರಣರಂಗನೀಜನುಂ ಬಿಲ್ಲಂಕಕಾಅನುಂ (ಎಕ. 
೪11, ಚೆನ್ನಗಿ. ೬೪-೩೭; 1214) ; (ಎಕ. ೪1, ಕಡೂರು. ೧೫೬-೪೪ ; 1190 


ನೋ). ಪಡೆಯೋಡೆ ಗಂಡ ಹೋ. (ಜೀ. ॥ ತಮಿ. ಅಣಿ] 


10 


H 


15 


20 


ಅಣ್ಣಿ (ನಾ). (ಕರಾ) ಭೂತದ ಕುಣಿತದವನು ಬೆನ್ನ ಹಿಂದಕ್ಕೆ | $5; 


ಕಟ್ಟಿಕೊಳ್ಳುವ, ಕೆದರಿದ ನವಿಲುಗರಿಯಂತಿರುವ ಅಲಂಕಾರ 
ವಿಶೇಷ. (+ ತುಳು. ಅಣಿ] 

ಅಣಿ (ನಾ). ೧. ರಥ ಮುಂತಾದ ವಾಹನಗಳ ಚಕ್ರದ ಕಡಾಣಿ: 
«ಅಣಿ, ಅಕ್ಷ, ಅಗ್ರಕೀಲಿಕಾ- ಈ ೩ ಕಡೆಗೀಲ್‌ ೫ (ಹಲಾಯು. 


ಅಣೆಗೆ 


ಅಣಿಕಟ್ಟುಮಾತು (ನಾ). ಸೊಗಸಾದ ಮಾತು; ಅಚ್ಚುಕಟ್ಟಾದ 


ಮಾತು (ಸ್ಯಾಂಡ್‌). [ಅಣಿ * ಕಟ್ಟು * ಮಾತ್ತು] 


ಅಣಿಕೆಲ್ಲು "ಅಣ್ಣೆ ಕಲ್ಲು” ನೋ. 
ಅಣಿಕಾರ (ಅ). ಅಣುಮಾತ್ರ ; ಸ್ವಲ್ಪ: ನಾವು ನಿಮ್ಮನ್ನು ಕೆಟ್ಟ ಅಭಿ 


ಪ್ರಾಯದಿಂದ ತರಲಿಲ್ಲ. ಕಾರಣಾಂತರದಿಂದ ತಂದೆವು. ಈ ಸ್ಥಳದಲ್ಲಿ 
ನಿಮ್ಮ ಮಾನಮರ್ಯಾದೆಗಳು ಅಣಿಕಾರವೂ ವ್ಯ ತ್ಯಾ ಸಹೊಂದದು 
(ಚಿತ್ತೂಜೋ. ೪೪). [ಆ ಆಣಿ ?] 


ಅಣಿಕಿ (ನಾ). ಬರೆಯುವ ಕಡ್ಡಿ; ಲೇಖನಿ : ಪಾಣಿ ಭೂಪತ್ರಮಾಡಿ 


ಮೇರುಶೈಲ ತಾನಣಿಕಿಯ ಪಿಡಿದು ಸಪ್ತಸಾಗರವೆಂಬೊ ನಾನಾ ಬಣ್ಣದ 
ಕಪ್ಪಿನಿಂದ ನಿತ್ಯಜ್ಞಾನವಧಿಕಳಾಗಿ ಬಲುಪರಿಯಿಂದಲ್ಲಿ ಧೇನಿಸಿ ನಿನ್ನ 
ಮಹಿಮೆ ಬರಹ ಬರೆದೆ (ವಿಪ್ರಸು. ೧೪-೧). [2] 


ಅಣಿಕೀಲು (ನಾ). ಗುಪ್ತವಾದ ಬೀಗದ ಒಳಕೀಲು, --ಸ್ಟ್ರಿಂಗು 


(ಸ್ಕಾಂಡರ್‌). [ಅಣ್ಮಿ? * ಕೀಲ್ಕು (ಆ ಕೀಲ್‌)] 


ಅಣಿಕೂಸು (ನಾ). ಚೊಚ್ಚಲ ಮಗು; ಮೊದಲನೆಯ ಸಂತಾನ 


(ಸ್ಕಾಂಡರ್‌). [ಅಣಿ * ಕೂಸು] 


ಅಣಿಕೆ. (ನಾ). ಒಂದು ಗಿಡ: “ಜೀವಂತೀ -ಸಿಹಿ ಪಾಲೆ, ಮೆದೆ, 


ಹೊಂಬಾಳೆ, ಆಣಿಕೆ, ಶ್ರೇಷ್ಮಶಾಕ ೫ (ಓಷಧಿ. ೬೩). 


(2) 


ಅಣಿಕೋಲು (ನಾ). ಮಗ್ಗದ ಹೊಕ್ಕಿನ ಕುಣಿಕೆಯನ್ನು ಹಾಸಿ 


ನಿಂದ ಬೇರೆಯಾಗಿರಿಸುವ ಕೋಲು ಅಥವಾ ದಬ್ಬೆ (ಸ್ಯಾಂಡರ್‌). 
[ಅಣಿ * ಕೋಲು (ಆ ಕೋಲ್‌)] 


ಅಣಿಗ (ನಾ). ೧. ಅಲಂಕಾರ ಮಾಡುವವನು (?) : ಸೆಜ್ಜೆವಳರ್‌ 


ಬಾಣಸಿಗರ್‌ ಮಜ್ಜನವಳರಣಿಗರಂಗರಕ್ಷಕರಾಗಿರ್ಪುಜ್ಜುಗಳಮರರ ಗಣ 
ಮನೆ ಪಜ್ಜತಿಯಿಂದಿರಿಸಿ ಶತಮಖಂ ಕೃತಕೃತ್ಯಂ (ಪುಷ್ಪಪು. ೧೨-೫೬). 
೨. ಒಬ್ಬನ ಹೆಸರು: ಶ್ರೀ ಆಣಿಗನ್‌ (ಎಕ. ೫೪1, ತುಮಕೂ. ೧೦೧; 
940). [ಅಣಿ * ಇಗ] 

ಅಣಿಗಂಟು (ನಾ). ಅತ್ತಿತ್ತ ಜಾರಿಸಬಹುದಾದ ನೂಲಿನ ಕುಣಿ 
ಕೆಯ ಗಂಟು (ಸ್ಕಾಂಡರ್‌). (ಅಣಿ * ಗಂಟು] 

ಅಣಿಗಟ್ಟು (ಕ್ರಿ). (ಕರಾ) ೧. ಅಂದವಾಗಿ ವಿನ್ಯಾಸಗೊಳಿಸು : ಬೈಗಿನ 
ಕಿಜುಮುಗಿಲೊಡ್ಡಂ ಕಂಡುಲ್ಲಸದಿಂ ಪೊ ೦ಗಿ ಇಡಿಕಿಜಿದ ಪೀಲಿಗಳಂ 
ಬಿದಿರ್ಚಿಯುಮಣಿಗಟ್ಟ ಕೇಗಿ ತನ್ನೊಂದಾಡಂಬರದಿಂ ಮಯೊೂರೆಂ 
ತಾಂಡವಕ್ಕಾರಂಭಿಸಲೊಡಂ (ರಾಮಾ ಶ್ವ. ೪೨-೧೮). ೨. (ಭೂತದ 
ಕುಣಿತದವನು) ಬೆನ್ನ ಹಿಂದಕ್ಕೆ ಕೆದರಿದ ನವಿಲುಗರಿಯಂತಿರುವ 
ಅಲಂಕಾರವನ್ನು ಕಟ್ಟಿಕೊ: ಭೂತವೆಂದರದು ಅಣಿಗಟ್ಟಿ ಬಾರಣೆ 
ಮುಕ್ಕುವ ಈ ಹೊರಗಿನ ಭೂತವಲ್ಲ (ನಡೆದಾ. 1 ೪೬). 

[+ ತುಳು. ಅಣಿಗಟ್ಟು] 

ಅಣಿಗಾರ (ನಾ). ೧. ಅಣಿಮಾಡುವವನು (ಸ್ಕಾಂಡರ್‌). ೨. ಜಾಣ; 
ವಿವೇಕಿ (ಸ್ಕಾಂಡರ್‌). ೩. ಯಜಮಾನ; ಹಿರಿಯ; ಮುಖಂಡ 
(ಸ್ಯಾಂಡರ್‌). ೪. ನೆಯ್ಸೆಯ ಹಾಸುಹೊಕ್ಕುಗಳನ್ನು ಸಿದ್ಧಪಡಿಸು 
ವವನು (ಸ್ಯಾಂಡರ್‌). [ಅಣ್ಕಿ * -ಗಾರ (ಆ -ಕಾಣ)) 


೬೪-೨೯೪) ; “ಅಚ್ಚಿನ ಕಡೆಕೀಲಲ್ಲಿ ಅಣಿ ಎನಿಸುಗು ? (ನಾಚಿರಾ. ೧೩೪). |40| ಅಣಿಗಿಡು, ಅಣಿಗೆಡು (ಕ್ರಿ). ಸಾಲು ಕೆಟ್ಟುಹೋಗು ; ವ್ಯೂಹ ಭಂಗ 


೨. ಸೂಜಿಯ ಮೊನೆ. ೩. ಮೂಲೆ; ಕೋಣ. ೪. (ಪ್ರಾಣಿಗಳ 
ವಧೆಗಾಗಿ ಮಾಸಲಾಗಿ ಟ್ಟ ರುವ) ಮನೆಯ ಒಂದು ಮೂಲೆ. 
೫. ಎಲ್ಲೆಕಟ್ಟು; ಮೇರೆ. [ಸಂ.] 
ಅಣಿಕಟ್ಟು (ಕ್ರಿ). ನೆಯ್ಸೆಯ ಮಗ್ಗದ ಹಾಸಿನ ಮೇಲುಭಾಗದ 
ಮತ್ತು ಕೆಳಭಾಗದ ದಾರಗಳನ್ನು ಜೋಡಿಸಿ ಕಟ್ಟು (ಸ್ಕಾಂಡರ್‌). 
[ಅಣಿ + ಕಟ್ಟು) 


45 


1 
+ 


ವಾಗು; ಕ್ರಮತಪ್ಪು: ಸೆಣಸಿ ಚಿಕದೇವರಾಯನೊಳಣಿಗೆಟ್ಟರ್‌ ಭಾಗ 
ವಿಜಯನಗರದ ಶಾಹರ್‌ (ಅಪ್ರತಿ. ೬೦-೨೦). ಅಣಿಗೆಡು : ರಣನ ಸಾರಿಸಿ 
ಹೆಣಗಳನೆತ್ತು ವೊಡೊಂದು ಕ್ಷಣ ನಿಲಲಂಜಿ ಚೌದೆಸೆಗೆ ಕುಣಪಗಳೀಡಾಡಿ 
ಬಿರುದ ಬಿಸುಟು ಹಿಂದಕಣಿಗೆಟ್ಟು ಸರಿದರೇನೆಂಬೆ (ಕಂನನಿ. ೧೮-೧೧೮). 
[ಅಣಿ * ಕಿಡು (ಆ ಕೆಡು)] 
ಅಣಿಗೆ (ನಾ). ನೆಯ್ಸೆಯವರ ಮಗ್ಗದ ಅಚ್ಚು (ಕ) 


ಅಣಿಗೆಡು ೧೭೦ 


ಅಣಿಗೆಕಟ್ಟು- ನೆಯ್ಸೆಯ ಹಾಸಿನ ಎಳೆಗಳ ನಡುವೆ ಅಣಿಯನ್ನು | | 
ಜೋಡಿಸು (ಸ್ಯಾಂಡರ್‌). [ಆ ಅಣ್ಯೆ) | 
ಅಣಿಗೆಡು "ಅಣಿಗಿಡು” ನೋ. 
ಅಣಿಗೆಯ್‌, ಅಣಿಗೈ (ಕ್ರಿ). ಸಿದ್ಧಮಾಡು: ಕಲಿಯಾಗಿ ಪೆಟ್ಟುವೆರ್ಚಿ | 
ಬೊಬ್ಬಿಜಕದು ದೊಣೆಯಂ ಕಣೆಯಿನಣಿಗೆಯ್ದುಂ ಕೈಯ ತೆಳ್ವಾಳಂ 5 
ಮಸೆದುಂ (ರಾಮಾಶ್ಚ. ೯೫-೨); ಕೆಲರ್‌ ಗರವಟದ ನ್ನ ಯಮನಣಿ 
ಗೆಯ್ಯುತಿರ್ಪರ್‌ (ಅದ್ಭು ತ. ೧-೧೧). ಅಣೆಗೈ : ಮೋದಕ ನೈವೇದ್ಯವ | 
ನಣೆಗೈಯೆ (ಗಣೇಶ. ೩-೫೫). [ಅಣಿ * ಗೆಯ (ಆ ಕೆಯ್‌)] | | 
ಅಣಿಗೆಲಸ (ನಾ). ಪದಾರ್ಥಗಳನ್ನು ಅಣಿಗೊಳಿಸುವ ಕೆಲಸ (ದಕ). | 
[ಅಣ್ಮಿ + ಕೆಲಸ] {10 
ಅಣಿಗೈ "ಅಣಿಗೆಯ್‌' ನೋ. | 
ಅಣಿಗೊಳಿಸು (ಕ್ರಿ)- ಸಿದ್ಧ ಪಡಿಸು; ಸಜ್ಜುಗೊಳಿಸು: ಒಂದು ದಿನ | 
ದೂತಿಯಿವ ಬಹನೆಂದು ಹೇಳಿರಲು ಗಂಧಹೂವುಪಹಾರವಣಿಗೊಳಿಸುತ 
(ವಿಸೀಗೀ. ೨೭); 
ಗಳನ್ನು ಓದಿ, ತನ್ನ ವಿಚಾರಗಳನ್ನು ಆಣಿಗೊಳಿಸುತ್ತಿದ್ದನು (ಪತ್ರಿಕಾ. ೨); | 15 
ಚಾರುಸ್ಮಿತೆ ನನ್ನ ಅನುರೋಧದಿಂದ ರತ್ನಾವಳಿಯಾಗಲು ಒಪ್ಪಿದಳು... | 
ಅವಳನ್ನು ಅಣಿಗೊಳಿಸಲು ಸ್ವಲ್ಪವೂ ಪರಿಶ್ರಮವಾಗಲಿಲ್ಲ (ಬಾಣಆ. ೩೯೭). 
[ಅಣ್ಮಿ * ಕೊಳ್‌ + -ಇಸ್ಕು] 
ಅಣಿಜಿಲ್‌ (ನಾ). ಅಳಿಲು: ಬ್ರಹ್ಮಂ ಲಿಂಗಪ್ರದೇಶದಿಂದಣಿಚಿಲಾ 
[ಪಾಠಾಂ. ಚಿನಾ]ಕೃೃತಿಯಿಂದೆ ತಳೆದುಮನೇಕ ಕ್ಲೇಶಾಯಾಸದಿಂದೆ ತಾನುಂ [20 
ನಾಭೀಪ್ರದೇಶಮನೆಯ್ಲಿ (ಧರ್ಮಪ. ೬-೨೭ ವ). [ಇ ಅಣಿಲ್‌]] 
`ಅಣೆಜೆಲ್ಪ (ನಾ). ಸೈನ್ಯದಲ್ಲಿ (ಪರಾಕ್ರಮದಿಂದ) ಶೋಭಿಸುವವನು, 
ಒಂದು ಬಿರುದು (?) : ಶ್ರೀಮಹಾನಲಿ ಬಾಣರಸರ್‌ ಪ್ರಿಥುನೀ ರಾಜ್ಕಂ 
ಗೆಯೆ ಅಣಿಚೆಲ್ಪನಣುಮಪರಾಕ್ರಮನ್ವೀರ ಮಹಾಮೇರು ಫೊಕ್ಳಿಜಿವೊರ 
ದೊಗರಾಜನ್ನನ್ನ ನಾಳ್ನ ಪ್ರಭುಮೇರು ಬೆಸಸೆ (ಎಕ. ೫, ಶ್ರೀನಿವಾ. ೬-೪; [25 
780). "ಇಜೀವ ಬೆಡಂಗ? ಪರಾ. [ಅಣೆ * ಚೆಲ್ವ] 
ಅಣಿಜಾಣ (ನಾ). ಅಣಿಮಾಡುವುದರಲ್ಲಿ ಚಮರ; ತುಂಬ ಜಾಣ | 
(ಸ್ಯಾಂಡರ್‌). [ಆಣಿ + ಜಾಣ] 
ಅಣಿಜಾಣೆ (ನಾ). ಅಣಿಮಾಡುವುದರಲ್ಲಿ ಚದುರೆ; ತುಂಬ ಜಾಣೆ: 
ಸರೋಜ ಸಂಗೀತದಲ್ಲಿ ಆಣಿಜಾಣೆ (ರೂಢಿ). [ಅಣಿ * ಜಾಣೆ] 
'ಅಣಿತುಳಿ (ಕ್ರಿ). ನೆಯ್ಸೆಯ ಹಾಸಿನ ಜೋಡಣೆಯ ಯಂತ್ರ ತ್ರವನ್ನು | 
ಕಾಲಿನಿಂದ ಮೆಟ್ಟು (8). [ಅಣ್ಮಿ*ತುಳಿ (ಆ ತುಟಿ) 
ಅಣಿದಪ್ಪು (ಕ್ರಿ).`ಕ್ರ ಶಮ ತಪ್ಪಿಹೋಗು ; ಸಿದ್ಧ ತೆ ಕೆಡು; ಹದಗೆಡು: || 
ಚಪ್ಪರಿಸಲರಿದೀ ವಟ ನಿಪ್ಪಸರದಿಂ ಪೌಂಡವರಿಗಣಿದವಿ ತೆಂದರೆ | 
ಸಾಮನೇ ಹಿತವೆಂದು ನಡೆತಂದ ya ಭಾ. ೧೮-೨೭). 155 
[ಅಜ್ಮಿ * ತಪ್ಪು] | 
| 


30; 


ಅಣಿದಬ್ಬೆ (ನಾ). - ಅಣಿಕೋಲು.: [ಅಣ್ಯಿ * ದಬ್ಬೆ] 

ಅಣಿದಾರೆ (ನಾ). ನೆಯ್ಗೆಗೆ ಸಿದ್ಧ ಪಡಿಸಿದ ಹಾಸಿನ ಎಳೆ (ಸ್ಕಾಂಡರ್‌). | 
[ಆಣಿ * ದಾರ್ಯ]- | 

'ಅಣಿದೋಹಜು (ಕ್ರಿ). ಸೈನ್ಯವನ್ನು, ಯು ದೃಸಿದ್ಧತೆಯನ್ನು 140 
ಪ್ರದರ್ಶಿಸು: ಗುಣಕೆಆಗುನೆನೆಹುದಣ್ಣನೆಂದೊಮ್ಮೆ ರುಂಕಣೆಗೆಜ ಜಗುವೆನೆ | | 
ತಾನೀಗ ಅಣಿದೋಜ್‌ ನಿಂದು ಬಣ್ಣಕೆ ನಿನ್ನ್ನ ಕಳುಹಿ ಪ್ರೇರಣಿಸುತಿದ್ದನು 
ಭಾಫು ನೋಡ (ಭರಚ. ೪೯-೪೧). [ಅಣ್ಯಿ+ ತೋ] i 
ಅಣಿನೆಕೆ (ಕ್ರಿ). ಸಿದ್ಧವಾಗಿ ಸೇರು: ಈ ಜನರೆಲ್ಲ ಸ್ವಾತಂತ್ರ್ಯದ ಮಹಾ | | 
ಯಜ್ಞ ಕ್ಯಾಗಿ ಜಯ ಅಣಿನೆರೆಯುವುದು ಸಾಧ್ಯ 'ಎನಿಸಿತು |45 | 
ಅಪ್ಪು A (ಚಿರಸ್ಕೃ. ೨೩೫). [ಅಜ್ಮಿ + ನೆಕ್ಕಿ] 


ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಈ ಪತ್ರಿಕೆ | 


ಅಣಿಯರ (ನಾ). ೧. ಅತಿಶಯ; 


ಅಣಿಯರಂ 


ಅಣಿಪಾಡು (ನಾ). ಒಂದು ವ್ಯಾಪಾರದ ಅಥವಾ ವೃತ್ತಿಯ 


ಗುಟ್ಟು, —ರೀತಿ (ಸ್ಯಾಂಡರ್‌). 

ಅಣಿಪು "ಅಳಿಪು' ನೋ. 

ಅಣಿಮಣಿ "ಅಣಿವಿಣಿ' ನೋ. 

ಅಣಿಮಣಿಕೆ “ಅಣುಮಣಿಕೆ' ನೋ. 

ಅಣಿಮಾಡು (ಕ್ರಿ). ಸಿದ್ಧ ಗೊಳಿಸು; ಅಚ್ಚುಕಟ್ಟುಮಾಡು; ಓರಣ 
ಗೊಳಿಸು: ಸುತ್ತಣ ಮನಿ  ಅಧಿಮಾಡಿಕೊಂಡು ಯಿಹದಕ್ಕೆ ಬಾವಿ ಹೂಳಿದರೆ 
ತೋಡುವುದಕ್ಕೆ . . - ಮಿಕ್ಕೆ ಎರಡು ಭಾಗೆ ಸಲುವುದು (ಜಾ 12-11, 

1412) ; ಜವದಿಂದ ಮೃಗನಾಭಿ ಮೈಗೆ ಪೂಸುವೆನೆಂದು 
ಯುವತಿಯಣಿಮಾಡಿ ಮುಂದಿರಿಸಲ್ಕೆ (ಪ್ರೌಢರಾ. ೨-೩೩); ದೇಶಬಾಂಧ 
ವರನ್ನು ಎಚ್ಚರಿಸಿ ಅವರನ್ನು ಸ್ವಾತಂತ್ರ್ಯದ ಹೋರಾಟಕ್ಕೆ ಅಣಿಮಾಡು 
ವುದೇ ಪತ್ರಿಕೆಗಳ ಹೊಣೆಯಾಗಿತ್ತು (ಪತ್ರಿಕಾ. ೨೩). [ಅಣ್ಮಿ * ಮಾಡ್ಕು] 

ಅಣಿಮಿಣಿ "ಅಣಿವಿಣಿ'- ನೊ 

ಅಣಿಮುಜಾ (ಕ್ರಿ). ತುಂಬ ಕೆಡು: ಅಟ್‌ಪಿದಡಿದನಾಳಿಯರಿಗೆ ನಾಣಣಿ 
ಮುಜವುದು ಚಿಃ ಬೇಡ ಸುಡಲೆಂದು ಸಜನಪಿವಿಡಿದೆರ್ದೆಯ ಬಳಿಕೆಲವಳೆ 
ದ್ಹೆಳು (ಸೊಬಸೋ. ೨೪-೫೧). [ಆಣ್ಯಿ * ಮುಜಕ್ಕಿ] 

ಅಣಿಮೆ (ನಾ). ೧. ಅಣುತ್ವ; ಸೂಕ್ಷ್ಮತ್ವ. ೨. ಅತ್ಯಂತ ಸೂಕ್ಷ್ಮ 
ವಾದ ರೂಪವನ್ನು ಹೊಂದಬಲ್ಲ ಶಕ್ತಿ; ಅಷ್ಟಸಿದ್ಧಿಗಳಲ್ಲಿ ಒಂದು: 
“ ಹ$೬೨ಯ ಶರೀರಮಂ ಕಯ್ಯೊಳ್ಳುದು ಅಣಿಮೆಯೆಂಬುದು » (ಶಾಸ್ತ್ರಟೀ. 
೯೦-೩); ಅಣಿಮೆ ಮೊದಲಾದಷ್ಟಸಿದ್ದಿ ಗಳನೆಲ್ಲನುಂ ತೃಣವೆಂದು ಕಂಡು 
(ಸಿದ್ಧೇಪು. ೨೨-೧೫೫). [ಸಂ. ಅಣಿಮಾ] 

ಅಣಿನುಟ್ಟು (ನಾ). ೧. ಪಾದದಲ್ಲಿ ಧರಿಸುವ ಒಂದು ಆಭರಣ : 
ಪದಕೆ. ನಡಿಗೆ ಸಿಲ್ಲಿ ಅಣಿಮೆಟ್ಟೊ 'ದವಿದುಂಗುರ ಗೆಜ್ಜೆ ಸರಪಣಿಯಿಂದ 
ಸಿಂಗರಿಸಿ (ಜಿನಭಾ. ೧೭-೨೭). ೨. "ಅಂದವಾದ ಪಾದರಕ್ಷೆ. 

[ಅಣ್ಮಿ? + ಮೆಟ್ಟು] 


[ಅಣಿ + ಪಾಡು] 


೪೩೬-೨೫; 


ಅಣಿಯಂಕಕಾಅ (ನಾ). ಇಡೀ ಸೇನೆಯನ್ನೇ ಎದುರಿಸಿ ಯುದ್ಧ 


ಮಾಡುವ ಏಕಾಂಗವೀರ ; ಒಂದು ಬಿರುದು: ಅಣಿಯಂಕಕಾಆ(0) 
ನಾಹ[ವಾದಿ]ತ್ಯಂ ಸಾಹಸಭೀಮಂ ಶೌಚವೆಡಂಗ. .. ಸುನ್ನವತ್ತಿ ಪನ್ನೆ 
ರೆಡುವನ್ನಾಳುತ್ತಮಿರೆ (ಸೌಇಇ. 1-8, ೭೭-೯; 992). 

[ಅಣ್ಣಿ 4 ಅಂಕ್ಕೆ * -ಕಾಜ] 


ಅಣಿಯಂಕೆಧರ (ನಾ). (?): ತ್ರಿಣಯನ ರೂಪು ಪ್ರಜ್ವಲಿಸುವಲ್ಲಿ ಅಣಿ 


ಯಂಕಧರನೊಳಗೆ ಅಣಿಯನೆತ್ತು ತಿಹನು (ನಿಶ್ರಸ್ತೋ. ೮೦). 
[ಅಣಿ * ಅಂಕ್ಕೆ * ಧರ] 

ಆಧಿಕ್ಯ; ಹಿರಿಮೆ: “ಅಣಿಯರ 
ಮೆಂದು ಪಿರಿದು” (ಶಮದ. ಸರಿ. ೨); ಅಜಕಿಕೆಯ ಕೂರ್ಗಣೆಗಳೊಳೆ 
ಪೂಲ್ಲು ತನ್ನಳವಣಿಯರಮೆನೆ ನಾಲ್ಕು ಶರದೆ ಪಾರ್ಥನನೆಚ್ಚಂ (ಪಂಪಭಾ. 
೧೨-೧೬೪); ಅಣಿಯರದೊಳೆನ್ನ ಭಕ್ತಿಯನಿಳೆಗೆ ಕೊಡುತ್ತೆ (ಬಸರ 
೧-೮೨) ; ಕಣ್ಣಣಿಯರಮಾದಲಂಪುವಡೆದೀಶಸಭಾಂತಮನೈದಿತಳ್ಳಆಕಿಂ 
(ಉದ್ಭಟ. ೧೨-೧೨೬) ; ಅಣಿಯರದಿನತನುತನುಲತೆಗೆಣಿಸದೆ ಲಾವಣ್ಯರಸ 
ಮನೆತ್ತುವ ಪೊಸೇಖಾಟಿಣಮಾಲೆಯಂತಿರೆಸೆದುದು ಮಣಿಹಾರಂ(ಧರ್ಮನಾ. 
೩-೭೫) ; ಅಣಿಯರದೆ ದಾನಧರ್ಮಂಗಳಂ ಸಕಲಜನ ತಣಿನಂತೆ ಮಾಡಿ 
(ಭಾವಚಿಂ. ೪-೬). ೨. ಶೀಘ್ರತೆ; ಸಡಗರ; ರಭಸ: ತ್ರಿಣಯನವಿರ 
ಹಿತಯಾಗಕ್ಕಣಿಯರದಿಂ ಪೋಗಿ ಮುಂದೆ ನಿಲೆ ದಕ್ಷಂ ನಿರ್ಗುಣನಂ 
ನಿಂದಿಸೆ ದಾಕ್ಷಾಯಣಿ ಕೇಳದೆ (ಗಿರಿಕ. ೩-೧೩); ಆದಿಮಯ್ಯನಣಕದ 
ಮಾತಿಗಣಿಯರದೊಳೆಯ್ದಿ ಕರೆಯಲೈ (ಸಿದ್ಧೇಪು. ೭-೭೨). [ದೇ. ?] 


| | ಅಣಿಯರಂ (ಅ). ೧. ಹೆಚ್ಚಾಗಿ; ಅತಿಶಯವಾಗಿ; ವಿಶೇಷವಾಗಿ: 


ಅಣಿಯೆರಬಿರುವ 


ಅಣೆಯೆರಮೊದನಿದ ಮುಳಿಸಿನೊಳಣಮುಜದವರೆಂದು:ರಣದೆ ಜಯಿಸಲ್‌ 
(ಪಂಪಭಾ. ೧೦-೧೧); ಅಣಿನಿಣಿಗೆಯ್ದೀ ಧರ್ಮಮನಣಿಯರಮಳಿದಂಗೆ 
ಪೆಅತು ಗತಿಯಿಲ್ಲ (ಎಕ. ೪11(5), ಶಿಕಾರಿ. ೩೪೨-೫೪; 1050), ತಮ್ಮೊಳೋ 
ಕೊರ್ವರ ಮೇಲಣಿಯರಮೆತ್ತುವ ಮುತ್ತುವ ಪೊಣರ್ವ ಕಲುತ್ತಿಲಿವನೇಕ 
ನೃಪರಂ ಕೆಂಡೆಂ (ಜಗವಿ. ೫-೧೧೨) ; ತಣಿವಂತಿಕೆ ರಸದಿಂ. ಬುಧರಣಿ 
ಯರಮೆಸಗುವುದು (ಪುಷ್ಪಪು. ೧-೬೦) ; ಮಾಸದ ದುಪ್ಪಟಯಂ ತಾನಣಿ 
ಯರನೊಲ್ಲಿತ್ತಾ ದೇವಂ ತದ್ಭೂಪತಿಗಿಂತೆಂದಂ (ಜ ಯ ಕಾ. ೩-೭೧). 
೨. ಬೇಗನೆ; ಶೀಘ್ರವಾಗಿ: ದ್ರುಪದನಂ ಗಡ ಕೋಡೆಗಗಟ್ಟುಗಟ್ಟ 
ತಂದಣಿಯರಮೊಪ್ಪಿಸಿಂತಿದನೆ ಬೇಡಿದೆನಾಂ ಪರಸ್ಕೆನ್ಯಭೈರವಾ (ಪಂಪಭಾ. 
೨-೬೧), ಸಾಮಂತೆ ಚೂ ಡಾಮಣಿಯನಣಿಯರ ೦ ಬಂದು ಕಂಡಂ 
ಸುರೇಂದ್ರಂ (ಪಂಪಭಾ. ೭-೯೫). [ಆ ಅಣಿಯರ] 
ಅಣಿಯರಬಿರುದ (ನಾ). ಅತಿಶಯವಾದ ಬಿರುದುಳ್ಳವನು : ಅಣಿ 
ಯರಬಿರುದಂ ಚೋಳಂ ಗಣಿಕಾಸನ್ಹೋಹದನ್ನೆ ಮುಡಿಯಂ ಪೊತ್ತಂ 
(ಮೈಆರಿ. ೧೯೨೯; ೬೫-೨೭ ; 1061). [ಅಣಿಯರ + ಬಿರುದು + -ಆ್ಯ) 
ಅಣಿಯರನೆಜು (ಕ್ರಿ). ಅತಿಶಯವನ್ನು ಪಡೆ; ಮೇಲ್ಮೆಯನ್ನು |15 
ಹೊಂದು : ಕಣಕಾಲ ಚೆಲುವೆಯ ಕಂತುಕಗುಲೈಯ ಅಣಿಯರವೆತ್ತ 
ಹಿಮ್ಮಡದ ಎಣೆತೊಣೆಯಿಲ್ಲದಡಿಯ ರಂಗಾಯೆಂಬ [ರ] ಮಣಿ ಮೈದೋ 
ರ್ವಳಿನ್ನೆಂದೊ (ಶತಸಾಂ. ೨೨-೧೧). [ಅಣಿಯರ+ಪಫೆಜು] ” 
ಅಣಿಲ್‌, ಅಣಿಲ್ಯು, ಅಳಿಲು (ನಾ). ಮೊಲ ಮುಂಗುಸಿ ಮುಂತಾದ 
ಪ್ರಾಣಿಗಳ ಜಾತಿಗೆ ಸೇರಿದ ಸಾಧಾರಣವಾಗಿ ಮರಗಳ ಮೇಲೆ 
ಓಡಾಡುವ, ಒಂದು ಸಣ್ಣಸಾಧುಪ್ರಾಣಿ; ಅಳ್ಳಿಕುಂಚ; ಇಣಚಿ : 
ಅಣಿಲ ಪಡಪು ಬಸುರಿಯ ಪಣ್ಣೆಂಬಂತೆ(ಧರ್ಮಾಮೃ.೭-೨೨೯); ಪೇರಣಿಲ್‌ 
ಮರದಣಿಲೆಂಬಿವಂ ಕೆಡಪಿಯೇಂ ತಿರುಗಿತ್ತೊ ಕಿರಾತಸಂಕುಳಂ (ದಶಕು. 
೨-೧೨೦). ಅಣಿಲ್ಮು : ಉದಧಿಯನಣಿಲು ತುಡುಕಿತೆಂಬ ನಾಣ್ನುಡಿಗಧಿ 
ರಾಜನಾಜೆ ನಾನಿಂದು (ಅಂಜಚ. ೧-೧೦೦). ಅಳಿಲು : ಮರೆ ಮೂಗುರಿ |25 
ಕೂರಂಗಿಯಳಿಲು ಬೆಕ್ಕೆರಲೆ ಕೊಆವ ಮುಸು ಸಾರಗ ಸೀರುಡನೆಕ್ಕೆಲ ಕಪಿ 
ಪಂದಿ (ಜಯಕಾ. ೧೫-೨೯) ; ಅಕಾಶವ ನುಂಗಿತು ಅಳಿಲು (ಪುರಂದ. 
೨-೧೯-೩) ; ಬಡವನಳಿಲುಸೇವೆಯೆಂದು ಧ ನ್ಯ ನಾದೆನು (ಹೊಂಗಳು. 
೮-೧೩); ಅಳಿಲು ಏರಿದರೆ ಅರಳಿಮರ ಅಳ್ಳಾಡೀತೇ (ಗಾದೆ) ; ಅಳಿಲ ಭಕ್ತಿ 
ಮಳಲ ಸೇವೆ (ಗಾದೆ). 
(ಡೀ. | ತಮಿ. ಅಣಿಲ್‌, ಆಣಿಲಮ್‌ ; ತುಳು. ಅಣಿಲ್‌] 
ಅಣಿಲ್ಲು "ಅಣಿಲ್‌? ನೋ. 
ಅಣಿಲ್ಕು "ಅಣಿಲ್ಕೆ' ನೋ. 
ಅಣಿಲೆ,, ಅಣಿಲ್ಯು, ಅಳಲೆ, ಅಳಿಲೆ (ನಾ). ಒಂದು ಮರ; ತ್ರಿಫಲ 
ವೃಕ್ಷಗಳಲ್ಲಿ ಒಂದಾದ ಹರೀತಕೀವೃಕ್ಷ; ಕರಕ್ಕಾಯಿಮರ: 
“ ಅಭಯಾ - ಅಣಿಲೆ? (ಓಷಧಿ. ೪); ತೆಬ್ಯಣ ತಲೆಯ ಪುಣುಸೆ ಅಣಿಲೆಯ 
ಮರೆಂ (ಎಕ. 2011, ಶಿರಾ. ೩೮-೪೩ ; 878) ; ಬೇವಿಂಗೆ ಕೈಪೆಯೆಂತು 
ಸಹಜಂ ಅಣಿಲೆಗೆ ತೊಗರೆಂತು ಸಹಜಂ ಸುಂಟಿಗೆ ಕಾರೆಮೆಂತು ಸಹಜಂ 
(ಧರ್ಮಾಮೃ. ೪-೪೦) ; ಇದೆಯಣಿಲೆಯೊತ್ತಿನೊಳೆ ಸಿಂಗದುಗುರ್ಗೊನೆ 
ವಜ್ಜೆ ಯಿದೆ (ಭಾವಚಿಂ. ೫-೧೦) ಅಣಿಲ್ಕು: ಕಣಗಿಲು ಕಕ್ಕೆ ಬಿಕ್ಕೆಯಣಿಲು |40 
ಕದಳಿ ಹಾದರಿಯ ಮರ ಮೊದಲಾದುವುರ್ವಿಹವು (ಸಾಳ್ವಭಾ. ೫-೩). 
ಅಳಲೆ: ಕರಂಜಿಗೆಯರನೇಜಕಿಲಳಲೆ ಮುಳ್ತುಗ ಮಳ್ತಿ ಕಜ್ಜುರ (ಜಯಕಾ. 
| 


5 


20 


80 


35 


೧೫-೨೪). ಅಳಿಲೆ : ಬ್ರಹ್ಮನೆಂಬ ಅಳಿಲೆಕಾಯಲ್ಲಿ ವಿಷ್ಣುವೆಂಬ ನೀರು 

ಹೊಯ್ದು (ಅಂಬಿಚ. ೨೧) ; ಬೇರುಡಿಯೆ ಬೆಳಲತ್ತಿ ಕಮ್ಮರ 'ಗೇರಳಿಲೆ 

[ಪಾಠಾಂ. ಗೇರಣಿಲೆ, ಬೇರಣಿಲೆ] ಹಿಂತಾಳ ತಾಳ ತಮಾಲ ತಡಸುಗಳ |45 
* ... ಭೂರಿ ಭೂಜಗಳಿಂದ ಹೊಯ್ದಾಡಿದರು (ತೊರರಾ. ೪-೪-೨೩). 


ನಿ೭ಗಿ 


10 


|. ರಾಮನು ಯಂದು ಯೋಚಿಸುತಾ ಅಣಿಮಣಿಯ ಮಾಡದಲೆ ಮತ್ತಾಕ್ಷಣ 


ಅಣಿಪಿತ್ತಿ 


ಅಳಲೆಕಾಯಿಪಂಡಿತ - ಎಲ್ಲ ಕಾಯಿಲೆಗಳಿಗೂ ಅಳಲೆಯ 
ಕಾಯನ್ನೇ ಕೊಡುವ ವೈದ್ಯ; ವೈದ್ಯದಲ್ಲಿ ಹೆಚ್ಚಾಗಿ ಅನುಭವ 
ವಿಲ್ಲದವನು. (ಜೀ. ॥ ತಮಿ. ಅಜ್ಞಾನ; ತುಳು. ಅಣಿಲೆ] 
ಅಣಿಲೈೆ (ನಾ). ಕಾಯಕ್ಣೇಶ (9) : ಹಾಸುಗಳಿಲ್ಲದೊಡೆಂತು ಗೆ ಪಾಸಟ್‌ 
ಯೊಳ್‌ ಪಡುವೆ ದಂ[ದಿಂ3ಬುದೊಣಕಿವೆಯದೆಂತಭ್ಯಾಸಿಸುವೆಯಣಿ 
ಲೆಯಂ [ಪಾಠಾಂ. ಯಣೆಲೆಯಂ] ಮ£ಮು]ತ್ತೋಸರಿಸಲ್ಕೆಂತು ತಾಳ್ವೆ 
ರುದ್ರಾಕ್ಷಿಗಳಂ (ದಶಕು. ೮-೩೦). ([?] 
ಅಣಿಲೆಗಾಲ್‌ (ನಾ). ಒಂದು ಕಾಲುವೆಯ ಹೆಸರು: ಅನ್ತಿ ಬನ್ನು 
ಅಣಿಲೆಗಾಲ ಪಡುವಣ ಪೇರೊಲಸಕ್ಸಿಯಿಂ (ಎಕ. 111, ನಂಜನ. ೧೩೯-೨೫; 
915). [ಅಣಿಲ್ಲೆ * ಕಾಲ್‌] 
ಅಣಿಲೆಯ (ನಾ). ಒಬ್ಬನ ಹೆಸರು: ಅಣಿಲೆಯರಮಗನೆಲ್ಕಲ್ಲ ಅಣ್ನರ್ಮ್ಮ 
ನಟಕಯ[ಪಾಠಾಂ. ನಳಿಯೆ] ತೊಜುವನಿಕ್ಕಿಸಿ ಸಗ್ಗಿಯಾದಂ (ಎಕ. Ix, 
ಹೊಸಕೋ. ೧೧೦-೬ ; 900). [ಅಣಿಲೈ * ಅಯ್ಯ (ಆ ಅಯ್ಯ್ಯ)) 
| ಅಣಿವರಿ (ಕ್ರಿ). ಕ್ರಮವಾಗಿ ನಡೆ; ಸಾಲಾಗಿ ಹೋಗು: ಐದಿದರು 
ಮಿಗೆ ಮುಂಗುಡಿಯಲಣಿವರಿದೊಕ್ಳಲಿಕ್ಳುತ ಮಡದಿಯರು ಮಾಯಾಂ 
ಗನೆಯ ದಂಡಿಗೆಯ ಬಳಸಿನಲಿ (ಪ್ರಭುಲಿ €. ೪-೨೭); (ಪ್ರಭು ಲಿೀ. 
೪-೪೯ ; ೨೨-೧೦ ; ೨೩-೩೭ ನೋ). [ಅಣಿ ೬ ಪರಿ] 
ಅಣವಿಣ "ಅಣಿವಿಣಿ' ನೋ. 
ಅಣಿನಿಣಿ, ಅಣಿಮಣಿ, ಅಣಿಮಿಣಿ, ಅಣಿವಿಣ (ನಾ). ೧. ಬಿಕ್ಕಟ್ಟು; 
ಅಡ್ಡಿ; ತಡೆ; ನಿರೋಧ (?) : ಪಾಜುವ ವಿಮಾನಡಣಿವಿಣಿಗಾಆದೆ 
ಮೇಘಾಳಿದೇವರದನಂಬರದೊಳ್‌ ಕೀರತಿ ನಿಜಕಿಸಿದವೊಲತಿಜವಮಾಣದೆ 
ನಿಂದೆ ಪೊಲದೂರ್ಜಘನಘನಕತಳಂ (ಶಾಂತಿಪು. ೪-೬೧). ಅಣಿಮಣಿ : 
೨. ಹಿಂದುಮುಂದು ನೋಡುವುದು (?) ::ರೆಣಮುಖೋದ್ಗೆ ತ ವೀರ 
ಕಲಿಗುಣಮಣಿಯು ಮೃತವಿಡಿದಿನ್ನು ನಾಳ್ಬಟ್ಟಿಣವ ದೂಳಿಸದಿರನು 


ದೊಳು (ಪಶುಭಾ. ೧೦-೪) ; ಗುಣಕೆ ಗುಣಮಣಿಯಾದ ಕಲಿ ಫಲ್ಗುಣಗೆ 
ಯಣೆಯಾರಂಬುಜಾಕ್ಷಿಯೆ . . . ಎಣಿಸಬೇಡವನಲ್ಲಿಯದರೊಳು .ಅಣು 
ಓಣಿ] ಮಣಿಯನರಿ ತಾನು ಸೂಚಿಪ ಗುಣಿಯು ಕೆಡು ಕಾತರಿಸೆನೆಂದಳು 


| (೬ನಳಾ. ೨೯-೧೧). ಅಣಿಮಿಣಿ: ೨. "ಅಣಿಮಿಣಿ ಹತ್ತು? `ಪರಾ. 


ಅಣಿನಿಣಿ : ೧. ಮುಸುಜುವ ಪಣಮೆಗಳಣಿವಿಣಮುಸಿ [ಪಾಠಾಂ. ನುಸಿ, 
ಗುಸಿ]ರ್ವೋಗದೆ ಮಾಣದೆಂದದೇಂ ಬಗೆದಳೊ ತನ್ನೆ ಸೆವೀಕ್ಷಣಚಂದ್ರಿ 
ಳೆಯಿಂದೊಸರ್ನಿಂದೂಪಳದ ಪೊಳೆ ವ ಕಲಶಮನಾಗಳ್‌' (ಲೀಲಾನ. 
೧೧-೫೮). ' [?. 1 ಮರಾ. ಅಣೀಬಾಣೀ] 
ಅಣಿವಿಣಿಗೆಯ್‌ (ಕ್ರಿ). ಅಡ್ಡಿ ಮಾಡು (?) : ಅಣಿವಿಣಿಗೆಯ್ದಾ ಧರ್ಮ 
ಮನಣಿಯರಮಳಿದಂಗೆ ಪೆಅತು ಗತಿಯಿಲ್ಲಾ (ಎಕ. ೪1, ಶಿಕಾರಿ. 
೧೫೩-೩೫ ; 1039). [ಅಣಿವಿಣಿ - ಗೆಯ್‌ (ಆ ಕೆಯ್ಮ್‌)) 
; ಅಣಿನಿಣಿಹತ್ತು, ಅಣಿಮಿಣಿಹತ್ತು (ಕ್ರಿ). (ದಕ-ಪ್ರಾದೇ) ಹಿಂದು 
| ಮುಂದು ನೋಡು; ಮೇಲೆ ಕೆಳಗೆ ನೋಡು ; ದೀರ್ಫ್ಥ ವಿಚಾರ 
ಮಾಡು: ಯಾಕೆ ಅಣಿವಿಣಿ ಹತ್ತುತ್ತೀ, ಇಷ್ಟವಿದೆಯೋ ಇಲ್ಲವೋ ಕೊಡ 
ಅಕ್ಕಿ (ರೂಢಿ). ಅಣಿಮಿಣಿಹತ್ತು ; ೨. ಯಾಕೆ ಮೇಲೂ ಕೆಳಗೂ 
ನೋಡುತಾ ಸುಮ್ಮನೆ ಆಣಿಮಿಣಿ ಹತ್ತುತೀಯೆ? (ರೂಢಿ). 
[ಅಣಿವಿಣಿ + ಹತ್ತು, (ಆ ಪತ್ತು). 1 ತುಳು. ಅಣಾವುನಿ - ಮೇಲೆ 
ನೋಡು] 
ಅಣಿವಿತ್ತಿ (ನಾ). ಅನುಕ್ರಮ; ವಂಶಪಾರಂಪರ್ಯ (?) : ಮೂಲದ 
ಬಾಳು ಅಣಿವಿತ್ತಿಯ ಗದೆ (ಸೌಇಎ. ೧೯೩೨ ; ಉಡುಪಿ. ೩೧೮-೧೧ 1293). 
[ಪ್ರಾ. ಅಣುವತ್ತಿ (ಆ ಸಂ. ಅನುವೃತ್ತಿ)] 


ಅಣುವಂತೆ 


ಪ್ರಗತಗುಣಗಣನನರಿಬಲನಿಘಟನನಂ ಕಂಡನಣುವನಾ' ರಾಘವನಂ 
(ಕನಿರಾ. ೨-೩೬) ; ಸತ್ಯವಾಕ್ಯ ಪೆರ್ಮ್ಮಡಿಯ ಕಲಿಯುಗದಣುವ ನಾಗ 
ತರನೊಳ್‌ ಇರ್ವ್ವ್ವಲಿಯೂರೊಡೆಯ ಇರುಗಮಯ್ಯನ ಮಗಂ (ಎಕ. 1%, 
ಬೆಂಗಳೂ. ೭೯-೩; 870); ನಿಮ್ಮಣ್ಣನಪ್ಪಣುವನೆನಾನಪ್ಪೆನೆಂದು ಪೇಟ್ವುದು 
ಮಾಗಳ್‌ ಸಾಪ್ಟಾಂಗಮೆಜಗಿ ಫೊಡೆವಟ್ಟ ಭೀಮಸೇನನಂ ಪರಸಿ(ಪಂಪಭಾ. | 5 
೮-೩೩ ವೆ); ನುಂಗಿದನಣುವಂ ಭಾಸ್ಕರನಂ ಗಡ ಕಂಡಿಂದ್ರನಣುವನಂ 
ವಜ್ರದಿನಿಟ್ಟಿಂ ಗಡೆ (ಸಮಪ. ೧೦-೧೪೬) ; ಜರು 

| 


ಬೀಳ್ಕೊಡೆ ಮಣಿದು ಮಹೀಶರೆಲ್ಲರಿಗೆ (ಅಂಜಚ. ೧೪-೧೩) ; ಆ ವೇಳೆ 
ಯೊಳ್‌ ಶತ್ರುಹಂಗೆ ಬೆನ್ನೊಳೆ ಹೊಂಚುವ ಸಂಚುವೆತ್ತಣುವಂ ತನ್ನೊಡೆ 
ಯನಂ ಪಿಂದುಟ್‌ಪಿ ತಾಂ ಮುಂಜರಿದು( ರಾಮಾಶ್ವ. ೯೭-೨೫). ಅಣುಮ: 


10 
ರಾಮಂಗಣುಮನ ತೆಜದಿಂ ರಾಮಮಹೀವಲ್ಲಭಂಗೆ ತಿಪ್ಪಾಮಾತ್ಮಂ (ಎಕ. | | 
20, ದಾವಣ. ೭೦-೨೧; 1275). ಅಣುವಂತೆ : ರಾಮಮುನಿಯುಮಣು | 
ನಂತರು£ಂ] ಮುಕ್ತಿಗೆ ಸಂದರ್‌ (ಚಾವುಂಉ. ೩೩೪). | 
(ಸಂ. ಹನುಮಾನ್‌] | 
ಅಣುವಂತ "ಅಣುವ? ನೋ. [15 | 
ಅಣುವ್ರತ, ಅಣುಬ್ರತ (ನಾ). [ಜೈನ] ಗೃಹಸ್ಥರು ಪಾಲಿಸಬೇಕಾದ 
ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 
| 
| 


ಐದು ವ್ರತಗಳಲ್ಲಿ ಒಂದು: ತನ್ನಂ ತಾನೆ ಪಟಾದು ನಿಂದಿಸಿ ಪಾಪ 
ಕೃಂಜಿ ಅಣುವ್ರತಂ ಮೊದಲಾಗೊಡೆಯ ಶ್ರಾನಕಬ್ರತಂಗಳಂ ಕೈಕೊಂಡಾ 
ಗಳ್‌ (ನಡ್ಡಾರಾ. ೧೧-೩೦). ಅಣುಬ್ರತ : ಕೊಲ್ಲದುದು ಪುಸಿಯದುದು |20 
.ಕೆಳವಿಲ್ಲದುದುಂ ತ್ರಿಕೆರಣತ್ವದಿಂ ಪಾದರದೊಳ್‌ ಸಲ್ಲದುದು ಕಾಂಕ್ಷೆಯೊಳ್‌ 
ತಜಕಸಲ್ಲದುದೆಂದಯ್ದಣುಬ್ರತೆಂ ಜಿನಮತದೊಳ್‌ (ಸುಕುಮಾ. ೫-೪೦). 
ಐ ಜೈನ ಗೃಹಸ್ಥರಿಗೆ ಅನ್ವಯಿಸುವ ಪರಿಮಿತರೂಪದಲ್ಲಿ ಈ 
ವ್ರತಗಳಿಗೆ ಅಣುವ್ರತಗಳೆಂದೂ, ಜೈನಯತಿಗಳಿಗೆ ಅನ್ವಯಿಸುವ 
ಸಮಗ್ರರೂಪದಲ್ಲಿ ಇವ ಕೈ ಮಹಾವ್ರತಗಳೆಂದೂ ಹೆಸರು. | 
"ಮಹಾವ್ರತ' ಪರಾ. [ಅಣು + ವ್ರತ] : 
ಅಣುವ್ರತಧಾರಿ (ನಾ). ಅಣುವ್ರತಗಳನ್ನು ಕೈಕೊಂಡು ನಡಸು 
ವವನು: 
ಶ್ರಾವಕಂ ಮಧ್ಯಮಪಾತ್ರಂ (ಆದಿಪು. ೧೦-೯ ವ). 

[ಸಂ. ಅಣುವ್ರತಧಾರಿನ್‌] 30 
ಅಣುಶಕ್ತಿ (ನಾ). ಪರಮಾಣುವನ್ನು ಭೇದಿಸುವುದರಿಂದ ಉತ್ಪನ್ನ 
ವಾಗುವ ಶಕ್ತಿ: ಇಂದು ಜೀವನಕ್ಕೇ ಮುಳುವಾದ ಅಣುಶಕ್ತಿ ನಾಳೆ 
"ಪರ 


ಶ್ರೀಸಮ್ಯಗ್ನರ್ಶನವಿಶುದ್ಧನುಮಣುವ್ರತಧಾರಿಯುಮಪ್ಪ 


ಭೂಮಿಯನ್ನೇ ನಂದನವನವಾಗಿಸಬಹುದು (ನವ್ಯಕಾ. ೨೨). 
ಮಾಣು ಶಕ್ತಿ' ಪರಾ. [ಅಣು ಶಕ್ತಿ) 
ಅಜೂತ್ತರೆ (ನಾ). [ಜೈನ] ಲೋಕಾಕಾಶದ ತುದಿಯ ನೆಲೆಯಲ್ಲಿ!» 
ರುವ ಐದು “ವಿಮಾನ” ಗಳಲ್ಲಿ ಒಂದು: ಅಯ್ದಣೂತ್ತರೆಗಳೊಳ್‌ | 
ಮಧ್ಯಮವರ್ಶಿಯಪ್ಪ ಸರ್ವಾರ್ಥಸಿದ್ಧಿ ಯಹಮಿಂದ್ರರುಂ (ಶಾಂತಿಪು.| 
೧೨-೪೩ ವ); ಅಲ್ಲಿಂ ಮೇಗೆ ವಿಜಯ ವೈಜಯಂತ ಜಯಂತಾಪರಾಜಿತ | 
ಸರ್ವಾರ್ಥಸಿದ್ದಿಗಳೆಂಬ ಪಂಚಾಣೂತ್ತರೆಗಳಕ್ಕುಂ (ಅಜಿಪು. ೧೧-೨೯ ವ). 
P “ತತ್ತ್ವಪ್ರ” ಮೊದಲಾದ ಜೈನಶಾಸ್ತ್ರ ಗ್ರಂಥಗಳಲ್ಲಿ ಇದು | 
"ಅನುತ್ತರೆ' ಎಂಬ ರೂಪದಲ್ಲಿ ದೊರೆಯುತ್ತದೆ. “ಅನುತ್ತರೆ'] 
ಪರಾ. (ಸಂ. ಅನುತ್ತರಾ] | 
ಅಣೆ, (ಕ್ರಿ). ೧. ತಿವಿ; ಇರಿ; ಚುಚ್ಚು : ಮತ್ತಹಸ್ತಿಯನಣೆದು ತೋಟ | | 
ಕೊಟ್ಟಾಗಳ್‌ (ಪಂಪಭಾ. ೧೨-೮೩ ವ); ಕೊಟ್ಕಣಿ£ ಕೋಟ್ಕಳಿ ?3ನಣೆದು 
ನೆಲಂ ಬಿರಿಯೆ ಕೆಲೆದು ಮಲೆದೊಲೆದಿದಿರೊಳ್‌ (ಅನ ಂಪು. ೪-೧೧೧); (ಆ 
ಆಗಸಮನಣೆವ ಕೋಡುಂಗಲ್ಲಿಂ, ನೀಟ್ಬಿಂ ತಳೆದಾ ಬೆಟ್ಟದ ತಾರ್‌ 


40! 


ಅಣೆ, 


ಪುದಿದ ಬನಂಗಳಲ್ಲಿ ಬೀಡಂ ಬಿಟ್ಟಿಂ (ಕಬ್ಬಿ ಕಾ. ೨೩೭); ಏಆಜಸಿದ ಗಜ 
ಮನಂಕುಶದಿಂದಣಿ£ಣೆ])ಯಲಂತದಣಿಯರಮೆದ್ದು ಜಾತಿ ಸ್ಮ ರನಾಗಿ 
ಗಾಳಿಗೆ ಗಜ ಮೂಡಿದಂತೆ (ಪುಣ್ಯಾಸ್ರ. ೨-೩೭ ವ) ; ಮಿಜುಗುವ ದಾಡೆ 
ಯಿಂದಣೆದು ಪೆರ್ದರಿಯಂ ಕೆರದಿಂದಮೆತ್ತುತುಂ (ಕಾವ್ಯಸಾ. ೧೧೧೨). 
೨. “ಹೊಡೆ; ಅಪ್ಸಳಿಸು : ಭುಜದೊಳಣೆದುರದೊಳ್‌ ತೇದು (ಗಿರಿಕ. 
೨-೧೦೫ ವ); ಪಣೆಯೆಂ ಪಣೆಯಿಂದೊಯ್ಯನಣೆದಣೆದು ತಣಿಯದೆ ಚಯ್ಯಾ 
ಡುವ ತನಯನೆನಗದೆಂದಾದಪನೊ (ಧರ್ಮ ನಾ. ೩-೧೨೦); ಎಚ್ಚ 
ಶರವನು ಗದೆಯಲಗೆದಿಡುಗಿಚ್ಚು ಹೊಳಕ್ಳೆಂದದಲಿ ರಥವನು ಬಿಚ್ಚಿ ಬಿಸು 
ಬನು (ಕುವ್ಯಾದ್ರೋ. ೨-೭೬) ; ಸುರಕೆರಿಯ ಶಿರವಣೆದು ಬಿರಿಸಾದ ಬೆರ 
ಲಾಂತು ಮೆರೆವನುರಪತಿಯ ಭುಜನ (ದಿಲೀಚ. ೩-೫೮). ೩. ಮುಟ್ಟು ; 
ಸೋಕು; ಸೇರು: “ಅಣೆ- ಅಂಗುಲಿಪ್ರಹರಣೇ ಜಲಪ್ರತಿಬಂಧನೇ 
(ಆಣೆಕಟ್ಟು) ಸ್ಪರ್ಶನೇ ಚ” (ಶಮಧಾ) ; ಮಣಿಪೀಠಮನಿಳಿದಾ ರಾವಣನಾ 
ಶ್ಷಣದೊಳು ತನ್ನ ಪುಸ್ತಕ ಮುಂ ಅಣೆದಡರ್ಜಿಸೆದನಾದಿತ್ಯಬಿಂಬದೊಳು 
ಕಂಡಣಿಸಿದ ರಾಹುವಂದದಲಿ (ಅಂಜಚ. ೧೩-೧೧೦). ೪. ಆವರಿಸು; 
ವ್ಯಾಪಿಸು; ಮುತ್ತು: ಮಣಿದನಣುವ ಮಣಿಮಕುಟದ ರುಚಿಮಣಿಯಣೆ 
ಯಲೀಕೆಂಟು ದಿಕ್ತೆಟಿಕೆ (ಅಂಜ ಚ. ೧೪-೧೦೭) ; ರಣವನೀಗಳೆ ಕಾಣ 
ಬಹುದೆಂಬಣಕಿಗರನೆಬ್ಬಿಸುವವೊಲು ಸುಳಿದಣೆದು ಹೊದಲಕಿದ್ದುದು ಸುಧಾ 
ದೀಧಿತಿಯ ಕರನಿಕರ (ಕುವ್ಯಾದ್ರೋ. ೧೭-೧೩) ; ಅಆಕವೆಂಬ ಬೆಳಗನಣೆ 
ದುದು ಮೋಹವೆಂಬ ಕಾರಿರುಳು (ಸೌಂದಪು. ೧೩-೨೫) ; ಭೋರೆಂದಣೆದು 
ದಂಬರದುದಿಯ ನಾನಾ ವಾದ್ಮನಿರ್ಫೋಷ (ತೊರರಾ. ೬-೨೯-೩೦) ; 
ಬೃಂಹಿತಂಗೆಯ್ದಂಗಡಿಗಳನಣೆದು ಫೊಯ್ದು ಮಾಮಸಕಂಮಸಗಿ ಕೋಲಾ 
ಹಲಮನೆಸಗಿ (ರಾಜಶೇ. ೬-೧೧ ವ). ೫. ಮಸೆ; ತಿಕ್ಕು: ಬಿದಿರಣೆವ 
ಚೀತ್ಯಾರದಿಂ ಪ್ರಳಯದ ಸಿಡಿಲುಗಳ ಬಳಗದಾಗರವೆನಿಸಿತಾ ವಿಪಿನ 
(ಸಾಳ್ವಭಾ. ೬-೬). ೬, ಗುಣಾಕಾರ ಮಾಡು; ಗುಣಿಸು: ಇ, 
ಆಣೆ, ಬಡಿ, ಮೋದು . . . ಇಂತಿನಿತುಂ ಗುಣಿಸೋದಕ್ಕೆ ಹೆಸರು (ವ್ಯವಹಾ. 
೧೧); ಎಣಿಸಿದನು ಹಲವಂಗದಲಿ ಖಳನಣೆದಣೆದು ರಣಮುಖದ ಮಾರ್ಗದೆ 
ಗುಣಿತದಲಿ ರಿಪುಜಯವ ಕಾಣದೆ (ತೊರರಾ. ೬-೨೬-೧೦). ೭. ವಾದ್ಯ 
ಗಳನ್ನು ಬಾರಿಸು: ಕುರುರಾಜೋತ್ತಮನ ಹಿಂದೆ ಅಣೆವ ಭೇರಿಯ 
ರವಕೆ ಜಗ ತಲ್ಲಣಿಸಿ ದಿಕ್ಷಟ ಬಿರಿಯೆ (ಕೋಗಯ. ೧೭-೪೩). 6, ಸರಿ 
ಹೋಗು ; ಉಚಿತವಾಗು (?) : ಅಣೆಯದು ಚಕ್ರಿಯಾಪ್ತಿಗರೆಯ್ದ 
ಲೆಮ್ಮ ಪಟ್ಟಿಣದೊಳಹೊಗಿಸಬೇಡೆಂದು ಗುಣವಸಂತಕ ಮೊದಲಾದರ 
ಕಳುಹಿ ಪೂಗಣೆಯ ಹೊಕ್ಕನು ನಿಜಾಲಯವ (ಭರಚ. ೪೮-೧೧೨). - 

ಅಣೆದಾಡು - ತಿವಿದಾಡು: ಗೊಂದಣದಾನೆಯನಂದಣೆದಾಡುವ 
ಕುಂದಣಮಿಲ್ಲದ. ವಾಜಿಯ ರಾಜಿಯ ಸಂದಣಿಯಿಂದಿಳಿದ (ಉದ್ಭದೇ. 
೫-೧೪) ; ಸಲೆ ಮದಂ ಪೆಚ್ಚೆ ತರುಲತೆಯನಣೆದಾಡಿ, . . ನಿಚ್ಚಮೆಳನೆಲ 
ರೆಂಬ ಸೊಕ್ಕಾನೆ ತಾನೆ ತನ್ನಿಚ್ಚೆಯಿಂ ತಿರುಗುತಿದೆ (ಜೈ ಮಿಭಾ. ೩-೨೪), 
ಅಣೆದು ನೂಂಕು, ಅಣೆದು ಬಿಟ್ಟಕ್ಕು = ಗುರಿಯನ್ನು ತೋರಿಸಿ ತಟ್ಟಿ 
ಮುಂದಕ್ಕೆ ಬಿಡು, -- ನುಗ್ಗಿಸು : ಕಂಡಣೆದು ನೂಂಕ ಮದ 
ವೇತಂಡಮನಿದಿರಾದ ವಿಪುಳಕಂಠನನಿನಿಸಂ ಕೊಂಡಿರದೆ ಕೊಂದು ಗೆಲ್ಲಂ 
ಗೊಂಡಂ (ಶಾಂತಿಪು. ೫-೫೫) ; ಕುದುರೆಯ ತಟ್ಟಿಂ ಕಂಡಣೆದು ನೂಂಕಿ 
ಬಲ್ಮಾವಂತರ್‌ (ಕಬ್ಬಿಕಾ. ೨೮೧); ಪೂರ್ವಾಪರ ಪಾರಾವಾರಪತಿಗಳಿರ್ವ 
ರುಮೊರೊರ್ವರೊಳ್‌ ಗರ್ವದಿಂ ಹಸ್ತಿನಿಯುದ್ಧಕ್ಕೆ ಂದಣೆದು ಬಿಟ್ಟಕ್ಕೆ 
ಮೊಗಂ ಬೊಕ್ಕು (ಶಾಂತಿಪು. ೩-೧೯ ವ); ಶಚೀಸಂಯುಕ್ತನಾಗಿರ್ಹಿಭಮ 
ನಣೆದು ಬಿಟ್ಟಿ ಕೈಲೆಂದಿರ್ದ (ಜಗನಿ. ೧೩-೬೬). 

[ಡೇ. ॥ ತಮಿ. ಆಣೈ, ಅಣವು, ಅಣಿ - ಮುಟ್ಟು, ಸೋಕು, ಸಮಾ 
ಪಿಸು; ಮಲ, ಅಣಯುಕ, ಅಣುಕುಕ ಎ ಮುಟ್ಟು, ಸೋಕು, ಸಮಾಪಿಸು] 


ಅಣುಕ್ಕು ೧೭೩ ಅಣುವ 


ಅಣುಕ್ಕು (ನಾ). ತುಣುಕು; ಚೂರು (9) : ಪೊಡೆವ ಸಿಡಿಲ್ಲಳನೆಳೆ| | ಸೂಳೆಯಂತೆ ಕೆಟಿವುಟಿವನಟ್‌ದುಂ ರಸವಾದಿಯಂತೆ ಕಟ್ಟ ಯುಂ 
ಯೊಳ್‌ ಕೆಡೆದೇಟಕಿಂಟಣುಕು ನೆಗೆದು ನುರ್ಗಪ್ಪಿನೆಗಂ ಪೊಡೆದಂ ಗೋವಳಿ ಪೆರ್ಜೊೋಡೆಯಂತೆ ನುಣ್ಣಿತಂವೇಖ್ಮಿಮಣುಗಾಳಂತೆ ದಾಯಂಬಡೆದು[0) 
ಗೋಲಿಂ ಫೊಡೆಸೆಂಡಾಡುವವೊಲೇಂ ಬಲಸ್ಥನೊ ಕೃಷ್ಣಂ (ಅರ್ಧನೀ.! (ಪಂಪಭಾ. ೬-೭೨ ವ) ; ಮಹಾಭಾರತ ಸಮರಸಾಗರ ಸಮುತ್ತರಣಪರಿಣ 
೮-೯). [? ಸಂ. ಅಣುಕ] ತಾಂತಃಕರಣ ಪರಿಣತಕರ್ಣಧಾರನುಮೆನಿಸಿದ ತನ್ನಣುಗಾಳಪ್ಪ ಕರ್ಣನ 
ಅಣುಕ್ಕು (ನಾ). ಸಂಗೀತಶಾಸ್ತ್ರದಲ್ಲಿ ಒಂದು ಪಾರಿಭಾಷಿಕ ಶಬ್ದ: | 5 ಸಾನಿನೊಳಂ (ಗದಾಯು. ೨-೧೦ ವ); ಅಣುಗಾಳ್ಕಾರ್ಯ್ಯದ ಶೌರ್ಯ್ಯ 
ಕಾಳಸಿ ಬೈಸಿಕೆ ಪಟ್ಟ ಕಾಂತಿ ಕೊಂಕಣುಕನುಜಾಯಿ... ಪೆಲ್ಲಣೆ ಕಳೆಯೆಂ ದಾಳ್ವಿಜಯದಾಳ್ವಾಳುಕ್ಯರಾಜ್ಯಕ್ಕೆ (ಎಕ. ೪11, ಶಿಕಾರಿ. ೧೩೬-೧೯; 1068). 
ಬಿನಂ ಮೆಆಕಿದು ಬಾಜಿಸಿದಂ ಮುರನೈರಿ ವಾಸಮಂ (ಜಗವಿ. ೫-೩); [ಅಣಗ + ಆಳ್‌] 
ಭಣಿತೆ ಗಮಕವನುಗುಳೆ ಗಮಕವರಿದಂ ತೊಡರೆ ಅಣುಕು ನಯದೊಳು ಅಣುಗಿ "ಅಣುಂಗಿ? ನೋ. 
ಮೊಳೆಯೆ ನಯವಿಂಪಿನೊಳಗಡರೆ (ಆನಾರ. ೧೪೨). [2] ಅಣುಗಿಅ (ಕ್ರಿ). ಅತ್ಯಂತ ಸಮಾಪಕ್ಕೆ ಬರು. "ಅಣುಗಿಟಾ 


ಅಣುಕೇಳು (ಕ್ರಿ). ಸಿಡಿದು ಏಳು; ಥಟ್ಟನೆ ಏಳು (?) : ವಿಡಿದ|19( ವೊಯ್‌? ಪರಾ. [ಅಣಗು(£ ಅಣುಂಗು) ? + -ಇಜ್ಯ್ಕಿ) 
ತುಂಬಿಯ ನಾರಿಯಚ್ಚ ಕಬ್ಬಿನ ಬಿಲ್ಲ ಬೆಡಗನಣುಕೆದ್ದಾರ್ದು (ಸೋಮಚ. ಅಣುಗಿಆಿವೊಯ್‌ (ಕ್ರಿ). ಅತ್ಯಂತ ಸಮಾಪಕ್ಕೆ ಬಂದು ಹೊಡೆ; 


೨-೫೧) ; ಎಸೆವ ಜವ್ವನದ ಶಬರಿಯರು ಪಡೆದುಲಿದು ಕುಸಿದು ತೆಗೆ “ಹತ್ತಿರ ತಿವಿದು ಹೊಡೆ” (ಪಂಸಭಾ. ಕೋಶ) ; ಮುಳಿದು ತಳಮಳಿಸಿ 
ದಣುಕೆದ್ದು ಹರಿವ ಹುಲ್ಲೆಗಳನೆಸೆವುದ ಕಂಡನು (ಸೋಮಚ. ೩-೧೪); | ತಳರದೆ ತೊಳಗುವ ಕರವಾಳನುರ್ಚಿ ಮೆಯ್ದೆರ್ಚಿ ಪೊದಲ್ಜಳವನುರೆ 
ಕಂಡು ನಂಟರು ನಬ್ಲರೈತಂದು ಕೇಳ ನಿನ್ನ ಗಂಡನಾ ಬಂದನೆನಲಣುಕೆದ್ದು ಹಿಡಿದು ರಥದಿಂದಿಳೆಗಿಟಿದವನನನಿಪತಿಯನಣುಗಿಜಿವೊಯ್ದಂ (ಪಾಕಾಂ. 


(ಪಾಕಾಂ. ಬಂದೈದನೆನಲೆದ್ದು] ಸಂತಸದಿ (ಸೋಮಚ. ೪-೧೮) ; ಉಣ |15| ನಣೆದುಜಕೆ ಪೊಯ್ದಂ) (ಸಂಪಭಾ. ೧೩-೪೭). [ಆಣುಗಿಟ್‌ + ಫಪೊಯ್‌,] 

ಲುಣ ಹೆಣನಾಗುತ್ತಿಹ ಬದುಕಿಂಗಣುಕೆದ್ದತಿಮದದಿಂ ಮುಂದಜಿಯದೆ| | ಅಣುಗು "ಅಣುಂಗು? ನೋ. 

(ಯೋಗಾಂವಿ. ೨-೯). [ಅಣುಕ್ಕು * ಖಳ್ಳು (ಆ ಏಲು್‌,)] ಅಣುಗುಂಡು (ನಾ). - ಅಣುಬಾಂಬು: ಅಣುಗುಂಡಿನಂತೆ ಪರಿಣಮಿ 
ಅಣುಗ "ಅಣುಂಗ' ನೋ. ಸಿತು ಈ ಮಾತು ನನ್ನ ಹೃದಯಕ್ಕೆ (ಪತಿ. ೯೪). [ಅಣು ಗುಂಡ್ಕು] 
ಅಣುಗಗಲಹ (ನಾ). ಪ್ರಣಯಕಲಹ; ಪ್ರೀತಿಯ ಜಗಳ: ಪಕ್ಷ, | ಅಣುಗುಜೀವಿತ "ಅಣುಂಗಜೀವಿತ' ನೋ. 

ಪಾತಂ ಹಂಸೆಗಳೊಳು ಕುಲದ ಬೇರ್ಗೆ ಕುಡುಗೋಲ್ಕೊಂಬುದುರದೆ |20| ಅಣುಗೂಸು (ನಾ). ಎಳೆಯ ಮಗು; ತುಂಬ ಚಿಕ್ಕ ಮಗು: 


ಮುಡಿವಾಳದೊಳ್‌ ಕೂರ್ಗೆಯ್ವುದಣುಗಗಲಹದೊಳಲ್ಲದಿಲ್ಲ (ಉದ್ಭದೇ. ಭಿಲ್ಲನಕ್ಕೆ ಅಣುಗೂಸೈಸೆ? ಹಾಲುಹಲ್ಲುದುರಿಲ್ಲ (ಹೆಚ್ಚಿರ. ೩೩-೧೫). 
೨-೧೬). [ಅಣುಗ* ಕಲಹ] [ಅಣು + ಕೂಸು] 
ಅಣುಗಜೀವಿತೆ "ಅಣುಂಗಜೀವಿತ? ನೋ. ಅಣುಗೆ "ಅಣುಂಗಿ? ನೋ. 


ಅಣುಗದನ್ಮು (ನಾ). ಪ್ರೀತಿಪಾತ್ರನಾದ ತಮ್ಮ; ಅಚ್ಚುಮೆಚ್ಚಿನ] | ಅಣುಚಟಿನ (ನಾ). ಕೆಂಪಗೆ ಕಾಯ್ದ ಕಬ್ಬಿಣ ಮೊದಲಾದವನ್ನು 
ತಮ್ಮ: ಎನ್ನಣುಗದಮ್ಮನಿಲ್ಲದೆ ಬಿನ್ನನೆ ಸಾಮ್ರಾಜ್ಯಮಿನಿತುಮಾದೆಆಕ 25! ಚಮ್ಮಟಗೆಯಿಂದ ಬಡಿಯುವಾಗ ಕಿಡಿಗಳು ಚಟಚಟನೆ 


ಮುಮತ್ಯುನ್ನತಿಯಲ್ತು (ಆದಿಪು. ೧೪-೬೨) ; ಎನ್ನಆಲೆಂತು ಪೋಕುಮೆಂ ಹೊರಸೂಸುವುದು : ಅಣುಚಟನಮೆಂಬುದು ತಪ್ಪಾಯ॥ಹಿಂಡಾದಿಗಳ 
ದಡಿಗಡಿಗಟ್ತು ತನ್ನೆಣುಗದಮ್ಮನನೀಕ್ಷಿಸಿದಂ ಸುಯೋಧನಂ (ಗದಾಯು. ನಯೋಘನಾದಿಗಳಿಂ ಪೊಯ್ವ ಲ್ಲಿ ಪುಟ್ಟಿದ ವಿಸ್ಫುಲಿಂಗನಿರ್ಗಮಂ 
೫-೪) ; ವಸುಧೇಶನಣುಗದನ್ಮಂ ವಸುದೇವಂ ಧರೆಗೆ ಕಣ್ಣುಮುಳ್ಳಾ (ತಸೂವೃ. ೧೯೯). [ಸಂ. (ಅಣು * ಚಟನ)] 


ಗಿರ್ದಂ (ಅರ್ಥನೇ. ೪-೧೩೧) ; ಸಾವಂತಮನ್ನೆಯರಂ ಬಲಾಯಟ್ಟ | | ಅಣುಜೀವಿ (ನಾ). ಅತ್ಯಂತ ಸೂಕ್ಷ್ಮವಾದ ಜೀವಿ: ಕೆಲವು ಅಣು 

ಅಣುಗದಮ್ಮನಂ ಲಕ್ಷ್ಮಣನಂ ತಕ್ಕಂತಿರೆ ಕರೆದು ತರ್ಪುದೆಂದು ಕಳಿಪಿದಂ 10 ಜೀವಿಗಳು ಬಹಳ ಅಪಾಯಕರವಾಗಿವೆ (ಮಾನಸಾ. ೭) ; ನಮ್ಮ ಕಣ್ಣಿಗೆ 

(ರಾಮಾಶ್ಚ. ೧೧-೪). [ಅಣುಗ + ತಮ್ಮ] ಕಾಣದೆ ನಮ್ಮ ಸುತ್ತಲೂ ಲೆಕ್ಕವಿಲ್ಲದಷ್ಟು ಅಣುಜೀನಿಗಳು ಆವರಿಸಿ 
ಅಣುಗನಿಭ (ನಾ). ಮಗನಿಗೆ ಸಮಾನನಾದವನು; ಮಗನಂಥ ಕೊಂಡಿವೆ (ಸಸ್ಕಶಾ. ೧೩೮). [ಅಣು + ಜೀವಿ] 

ವನು: ಜಿನಮತನೇದವನಧಿಪಾರಗನು ಮಾದೇವಿಯಣುಗನಿಭನು ಪಂಡಿ | |ಅಣುಪು "ಅಣ್ಣು' ನೋ. 


ತಾಖ್ಯನ ಪಾದಯುಗಕೆ ನಮಿಸುವೆನು (ಅಂಜಚ. ೧-೭೩). ಅಣುಪ್ರಾಣಿ (ನಾ). ಅಣುಜೀವಿ; “ಸೂಕ್ಷ್ಮೃತಮ ಪ್ರಾಣಿ; ಅಣು 
[ಅಣುಗ + ನಿಭ) 35 ಪ್ರಾಣಿ ೫. (Animalcule. ಇಂಕನಿ). [ಅಣು + ಪ್ರಾಣಿ] 
ಅಣುಗಮಗ (ನಾ). ಪ್ರೀತಿಪಾತ್ರನಾದ ಮಗ್ಯ ಅಚ್ಚುಮೆಚ್ಚಿನ ಮಗ: | | ಅಣುಬಾಂಬು (ನಾ). ಪರಮಾಣುಶಕ್ತಿಯಿಂದ ಸಿಡಿಸುವ ಬಾಂಬು: 
ಎನಗೀ ಮಾಂಗುಲಿಗನ ಮೇಗನಿಮಿತ್ತಂ ಪ್ರೇಮಮಣುಗಮಗನೊಳ ಅಣುಬಾಂಬಿನ ತಯಾರಿಕೆಗೆ ಐ೯ಸ್ಟೈನನ ಸಂಶೋಧನೆಗಳೇ ಮೂಲ 
ಮೊಲ್ವಂಗನೆಯೊಳಮಾಗದುದಾಯ್ತು (ಅರ್ಧನೇ. ೪-೪). ಔ ಅಣುಗ ಕಾರಣವೆನ್ನಬಹುದು (ರೂಢಿ), [ಅಣು + ಬಾಂಬು] 


ಮಕ್ಕಳ್‌ (ಬಹುವ). “ಪ್ರೀತಿಯ ಪ್ರಜೆಗಳು ” (ಪಾರಸಿ. ಕೋಶ): | | ಅಣುಬ್ರತ "ಅಣುವ್ರತ' ನೋ. 
ಯುದ್ಧಂ ಮುರಿದುದನ್‌ ಶ್ರೀ ಕ್ಷಯಾರ್ಷನ್‌ ಕಂಡು, ತನ್ನಣುಗ ಮಕ್ಕಳ್ಗಿ |೪| ಅಣುಮ "ಅಣುವ' ನೋ. 


ನೊಂದು (ಪಾರಸಿ. ೧೮-೧೨). [ಅಣುಗ* ಮಗ] ಅಣುಮಣಿ “ಅಣಿವಿಣಿ' ನೋ. 

ಅಣುಗಮಯ್ಲೂನ (ನಾ). ಪ್ರೀತಿಪಾತ್ರನಾದ ಮೈದುನ: ಒಂದ! | ಅಣುಮಪರಾಕ್ರಮ (ನಾ). ಆಂಜನೇಯನಷ್ಟು ಪರಾಕ್ರಮವುಳ್ಳ 
ಶೋಹಿಣೀಬಲಂಚೆರಸುಮಯ್ಯತ್ತು ಸಾಸಿರ ಮದದಾನೆವೆರಸು ನಿಂದಂ ವನು; ಒಂದು ಬಿರುದು: ಅಣಿಚೆಲ್ವನಣುಮಸರಾಕ್ರಮನ್ವೀರ ಮಹಾ 
ಸುಯೋಧನನಣುಗಮಯ್ದುನಂ ಸಿಂಧುದೇಶಾಧೀಶ್ವರಂ ಜಯದ್ರಥಂ ಮೇರುಪೊಕ್ಳಿಜಕಿವೊರದೊಗರಾಜನ್‌ (ಎಕ. ೫, ಶ್ರೀನಿವಾ. ೬-೪ ; 760). 
(ಪಂಪಭಾ. ೧೦-೫೭ ವ). [ಅಣುಗ* ಮಯ್ದುನ] 45 [ಅಣುಮ (ಆ ಅಣುವ) * ಪರಾಕ್ರಮ] 


ಅಣುಗಾಳ್‌ (ನಾ). ಮೆಚ್ಚಿನ ಸೇವಕ; ಪ್ರೀತಿಪಾತ್ರನಾದ ಬಂಟ: | ಅಣುವ, ಅಣುಮ, ಅಣುವಂತ (ನಾ). ಹನುಮಂತ; ಆಂಜನೇಯ; 


ಅಣಿಹಗ್ಗ 


ಅಣಿಹಗ್ಗ (ನಾ). ನೆಯ್ಸೆಯ ಮಗ್ಗದ ಹಾಸನ್ನು ಜೋಡಿಸಿ ನಸ 
ತೂಗುಕಟ್ಟರುವ ಹಗ್ಗ (ಸ್ಯಾಂಡರ್‌). [(ಅಣ್ಮಿ* ಹಗ್ಗ] 

ಅಣಿಹಚ್ಚು (ಕ್ರಿ). "ಆರಂಭಮಾಡು ” (ಪ್ರಭಣ್ಣ)- 

[ಅಣ್ಣಿ * ಹಚ್ಚು (ಆ ಪತ್ತಿಸು)] 

ಅಣೀಯ (ನಾ). ತುಂಬ ಸಣ್ಣದು. (ಸಂ. ಅಣೀಯಸ್‌] 

ಅಣು (ನಾ). ೧. ಅತ್ಯಂತ ಸಣ್ಣದಾದ, ಸೂಕ್ಷ್ಮವಾದ ವಸ್ತು. 
೨. ವಸ್ತುವಿನ ಅಥವಾ ಕಾಲದ ಅತ್ಯಂತ ಸೂಕ್ಷ್ಮಾಂಶ. ೩. ಶಿವ. 
೪. ಒಂದು ಬಗೆಯ ಧಾನ್ಯ; ಬತ್ತದಲ್ಲಿ ಸಣ್ಣನಾದ ಒಂದು ಜಾತಿ: 
“ ಅತಿಸೂಕ್ಷ್ಮಂ ಬಹುಧಾನ್ಯಮೆಂಬಿವಣುವಕ್ಕುಂ (ನಾನಾರ. ೧೩೩); 
“ನೆಲ್ಲಲ್ಲಿಯುಂ ಅಣುವೆಂಬುದುಂ?(ಹಲಾಯು. ೧೩೬-೨೮). ೫. [ವಿಜ್ಞಾ] 
ವಿಭಜಿಸಲು ಸಾಧ್ಯವಲ್ಲದಷ್ಟು ಸೂಕ್ಷ್ಮ ಪರಿಮಾಣದ ಕಣ. 
2 Atom ಎಂಬ ಪಾರಿಭಾಷಿಕ ಶಬ್ದವನ್ನು ಕೆಲವರು “ಅಣು? 
ಎಂದೂ, ಕೆಲವರು “ಪರಮಾಣು ” ಎಂದೂ ಭಾಷಾಂತರಿಸು 
ತ್ತಾರೆ. "ಸರಮಾಣು? ಪರಾ. [ಸಂ.] 

ಅಣುಂಕು (ಕ್ರಿ). ಕುಗ್ಗಿಸು; ದೈನ್ಯಪಡಿಸು; ಹಾಳುಮಾಡು (9). |15 

[~ ತೆಲು. ಅಣುಚು] 

ಅಣುಂಗೆ, ಅಣುಗ (ನಾ). ೧. ಪ್ರೀತಿಪಾತ್ರನಾದವನು; ಅಚ್ಚು 
ಮೆಚ್ಚಿನವನು."ಅಣುಂಗಜೀವಿತ' ಪರಾ. ಅಣುಗೈೆ: ೧. ಅವರೊಳ್‌ 
ಕೀಖಿಯಾತನೆ ನೃಪತಿಗಂ ಪರಿವಾರಕ್ಕೆ ಮಣುಗನಾಗಿ ಬಳೆಯೆ (ಆದಿಪು. 
೨-೩೬ ವ); ಅಣುಗ ಕೇಳ್ಳೆ ನಿಮ್ಮವರ ಮಾರ್ಗಣಗಳುಬ್ಬರಿಸಿದುವು 
(ತೊರರಾ. ೧-೧೧-೧೦) ; ಅಣುಗ ಕೇಳ್‌ ಮುನ್ನೀಶನನು ಭಜಿಸಿರ್ದ ಹರಿ | 
ಯಿರದೆ ರಣಕೆ ನಿಂದತಿಘೋರತರದಿಂ ಸೆಣಸಿ (ಕೋಗಯ. 0೫66), 
೨. ಮಗ; ಪುತ್ರ: “ತನೂಜಾಹ್ವಯದೊಳೆಯಣುಗಂ? (ಕರ್ಣಾನಿ. | 
೪೮); ಅರಸಿಯರ್ಕಳುಮಣುಗರ್ಕಳುಂ [ಪಾಠಾಂ. ಮನಿಬರ್‌ ಮಕ್ಕಳುಂ] | 
ಬೆರೆಸು (ನಡ್ಡಾ ರಾ. ೧೩೬-೨೦) ; ಅರಸಿಯರನಣುಗರಂ ಬೇಟ್ಬರುಮಂ |25 
ಮೊನೆಗಾಜರಂ ಪ್ರಗೀತರನಿಂಬಾಗಿರೆ ಚೌಪಳಿಗೆಗಳೊಳ್‌ ಕುಳ್ಳಿರಿಸಿದರ್‌ 
(ಸಂಪಭಾ. ೨-೬೭); ಇಭಕುಂಭದ ಮೇಲೆ ಬರ್ಪನಂ ಪರಿದಿದಿರ್ಗೊಂ 
ಡಣುಗನನದೆಂತು ನಿವಳಿಸಿದಪೆನೋ (ಅನಂಪು. ೧೨-೫೩) ; ಹರನಣುಗ 
ಸೌಂದರನ ಮೇಲೆ ಧವಳಾಕ್ಷತೆಯ ಸುರಿವಂತೆ (ಸೌಂದಪು. ೮-೩) ; ದಪ್ಪಗ 
ನಣುಗನ ಬಲದ ಮಸ್ತಕದ ಮೇಲಪ್ಪಳಿಸಿದ (ಮೋಹ ತ. ೧೯-೪೪); |30 
(ಸಿದ್ಧರಾ. ೨-೪೫ ; ಸಾನಂಚ. ೪-೧ ರ; ಪದ್ಮರಾ. ೩-೩೪; ಸೌಂದಪು. 


20 


೨-೧೯ ; ಭಾವಚಿಂ. ೪-೮; ಕಂನವಿ. ೪-೧೦೨ , ಅಪ್ರತಿ. ೫೩-೫ ನೋ). 
೩. ಅಚ್ಚುಮೆಚ್ಚಿನ ಭಕ್ತ: ಅಕ್ಷರಜ್ಹಾನಮುಂಟದನೈದೆ ಮಾಜುವೆಂ 
ತ್ರಕ್ಷ್ಯನಣುಗರ್ಗಾದ ಹೊಂಗಳಂ ಬೀಟುವೆಂ (ಬಸರ. ೫-೧೨); ಕೈಲಾ 
ಸವೇ ತವರ್ಮನೆಯೆಂದು ನಂಬುವಳು ಶೂಲಿಯಣುಗರ್‌ ಸೋದರಂಗ |95 
ಳೆಂದುಬ್ಬುವಳು (ಕಾಂರ. ೨೮೨). ೪. ಒಬ್ಬನ ಹೆಸರು: ರಾಚನ ಮಗ 
ನಣುಗನ್‌ ಚಿಳೆಬರಸು ಮಾಡಿಸಿದೊನ್‌ (ಸೌಇಇ. 1x-, ೨೨-೧೪ ; 923). 
(ಡೇ. ॥ ತಮಿ. ಅಣುಕ್ಕನ್‌ - ಹತ್ತಿರದವನು, ಶಿಷ್ಯ; ತೆಲು. 
ಅನುಂಗು, ಅನುಗು - ಪ್ರಿಯ, ಪ್ರೀತಿಪಾತ್ರ] 
ಅಣುಂಗಜೀವಿತೆ, ಅಣುಗಜಿಃವಿತ್ಯ ಅಣುಗುಜೀವಿತ (ನಾ). ಪ್ರೀತಿ 
ಪಾತ್ರರಿಗಾಗಿ ಬಿಟ್ಟ ಕೊಡಿಗೆ; ಒಲುಮೆಯ ಕೊಡಿಗೆ: [ಶ್ರೀ]ಮತ್‌ 
ತೈಲಪರಸ[ರ್‌] * «೫೬ [ತರ್ಜ್ಜ]ವಾಡಿ [ಸಾ]ಸಿರಮುಮನಣುಂಗಜೀವಿತ 
ಮಾಳುತ್ತ (ಸೌಇಇ. 2-1 ೪೦-೬ ; 965). ಅಣುಗಜೀವಿತ: 
ಶ್ರೀಮತ್‌ ಮಾರಸಿಂಘ ಪೆರ್ಮ್ಮಾಡಿ ಪುರಿಗೆಜಕಿ್‌ ಮೂನೂಣು ಬೆಳ್ವಲ 
ಮೂನೂಜುಮನಣುಗಜೀವಿತಮಾಗಾ[ಳು]ತ್ತಿರೆ (ಸೌಇಇ. 201-4, ೪೩-೧೦; 
970), ಎರಡಲುನೂಆಆ ಸುಂಕಮುಮನಣುಗಜೀವಿತನಾಳುತ್ತಿರೆ (ಸೌಇಇ. 


40 


45 


೧೬೨ 


| 
| 


ಅಣುಕ್ಕು 


XI-i, ೫೦-೧೪ ; 1003) ; ಮೋಜಂಗೆಆಕ ಮೊದಲಾಗಾಣುಂ ಬಾಡಮು 
ಮನಣುಗಜೀವಿತವಾಗಿ ತ್ರಿಭೋಗಾಭ್ಯನ್ತರಸಿದ್ಧಿ ಯಿನಾಳುತ್ತಂ (ಸೌಇಇ. 
1x-i, ೧೦೪-೧೫ ; 1045). ಅಣುಗು ಜೀವಿತ: ಪಲವುಂ ಬಾಡಂಗಳಂ 
ಕುತ್ತುಂ ಬಿತ್ತಿಯಣುಗುಜೀವಿತದಿನಾಳುತ್ತವಿರೆ (ಎಇ, 2೭೪1, ೮೩-೬; 
1067).  [ಅಣುಂಗ + ಜೀವಿತ] 
ಅಣುಂಗಿ, ಅಣುಗ್ಳಿ ಅಣುಗೆ (ನಾ). ೧. ಮಗಳು: ಸತ್ತಿಗನಣುಂಗಿ 
ರೂಪ ವಿ[ಳಾಸೆ] ಯತ್ಯು ದಾರ ಸಾ[ಳಿ)ಣಿ (ಸೌಇಇ. Xi, ೬೧-೩೮ ; 
1024) ; ಅಭಿನವಸರಸ್ವ[ತಿ] ಶ್ರೀಮದಾಹವಮಲ್ಲದೇವರು[ರ3ಉುಂಗಿ 
ಶ್ರೀಮದ್ಭುವನೈಕಮಲ್ಲದೇವರ ತಂಗೆ ಶ್ರೀಮತ್‌ ಸುಗ್ಗಲ ದೇವಿಯರು 
(ಸೌಇಇ. 2-1 ೧೧೭-೧೨ ; 1076). ಅಣು ಗಿ: ೧. ಬಾಚಿಯಣುಗಿ 
ಕುನ್ನಲದೇವೀ (ಎಇ. ೫೪, ೩೩೧-೧೨; 1028); ಲಕ್ಷ್ಮೀನೊಳಂಬನಣುಗಿ 
ಉಚಿತ [ವೆಡಂ]ಗಿ (ಸೌ ಇ ಇ. 3120-1, ೯೧-೧೭ ; 1036); ಆ ಧನಿಕ 
ನಣುಗಿಯಾ ಪುಣ್ಯಾಧಿಕೆ ಪೆಂಪೆಸೆವ ಪೆಸರ ಹೇಮಪ್ರಭೆ (ದಶಕು. ೪-೫೬) ; 
ಕುಳಿರ್ನೆಟ್ಟಿನಣುಗಿಯಾಣ್ಮನು ಕುಂಟಣಿಗನಾಗಿ ತನಗಿಂತು ನಡಸುವನುವ 
ತಿಳಿಹುವಂದದೊಳಿಡುವ ದಟ್ಟಿ ಡಿಗಳೊಸ್ಪಿ (ಸೌಂದಪು. ೩-೭) ; ಇಂಗೋ 
ಲನ ತಾಯಿಗಿಂಗದಿರನ ತಂಗಿಗಿಂಗಡಲಣುಾಗಿಗಿಂದಿರೆಗೆ (ಹದಿಬ. ೨-೨). 
ಅಣುಗೆ: ೧. ಶ್ರೀಪಾಲ ನರನಾಥನನು ತನ್ನಣುಗೆ ಜಯಾವತಿ ಸಹಿತ 
ತತ್ಪುರವೊಕ್ಕು (ಶ್ರೀಪಾಲ. ೧೩-೧) ; ವರ ಜಂಗಮಕೆ ಮಾನಕಂಜನಣು 
ಗೆಯ ಮುಡಿಯನರಿದಿತ್ತು (ಚೆಬಪು. ೫೫-೪೧) ; ಅನಿಲಕೇತು ನೃಪನವಳ 
ನುಡಿಗೇಳ್ದಣುಗೆ ನೀನಘಟತದ ವರನನುನ್ನಿಸಿದೆ (ಜೈ ಮಿಭಾ. ೯-೬). 
೨. ಪ್ರೀತಿಗೆ ಪಾತ್ರಳಾದವಳು; ಸಖಿ; ಕೆಳದಿ: ವಿರಾಟನ ಮಹಾ 
ದೇವಿಗಾವಗಮಣುಗೆಯಾಗಿ ಪಾಂಚಾಳಿಯಿರ್ದಳ್‌ (ಪಂಸಭಾ. ೮-೫೭ ವ). 
[ಅಣುಂಗ + ಇಣ್ಯ. / ತಮಿ. ಅಣುಕ್ಕಿ) 
ಅಣುಂಗು, ಅಣುಗು (ನಾ). ಪ್ರೀತಿ; ಒಲುಮೆ: ಶ್ರೀಮತ್‌ ಕನ್ನಯ್ಯ 
ಆಡನೂರನಭ್ಯನ್ತರಸಿದ್ಧಿಯಾಗೆ ಏಳುಂ ಗೌಡಳುಂ ಸಾಯಿರದ ಕೊಮರ 
ಗದ್ಯಾನಮುಮನಣುಂಗಿನೊಳಾಳುತ್ತಿರೆ (ಎಕ. 21, ಹೊಳಲ್ಕೆ. ೩೦-೬; 964). 
ಅಣುಗು : ಎಂದಿಂತು ತಮ್ಮತಮ್ಮಣುಗಿಂದಂ ಪೆಸರಿಟ್ಟು ಬುಧಸಮೂಹ 
ಮಿದಂ ಪೇಟಕಿಂದೊಡೆ (ಆದಿಪು. ೧-೩೪) ; ಅಣುಗಿನೊಳೆ ರಾಜಚೂಡಾಮಣಿ 
ಮಾರ್ಗ್ಗೆಡೆ ಮಲ್ಲನೀಯೆ (ಎಕ. 11, ೧೩೪-೫೬ ; 982) ; ಅಣುಗಿನ ಕೆಳ 
ದಿಯೆನಾಂ ಸದ್ಗುಣಿಯೆನಿಸಿದ ನಿಮ್ಮ ರಾಜಪತ್ಸಿಯ ನಾರಾಯಣದತ್ತೈೆ 
ಯೆಂಬೆಂ (ಧರ್ಮಾಮೃ. ೪-೧೯೬) ; ನಿನ್ನಣುಗಿನ ಮಗನಂ ನೀನೆಂತು 
ಕಡಿಕಡಿದು ತಿಂದೆ (ಪುಣ್ಯಾಸ್ರ. ೬-೬೩ ನ); ಹುಟ್ಟಿ ದಣುಗು ಹುಟ್ಟುವ 
ಬಗೆವಡೆದಿಹ ದಿಟ್ಟಿ ಗಳೊಳಗೆ (ಉದ್ಭದೇ. ೪-೧೭). 
ಅಣುಗಿನವರ್‌ (ಬಹುವ) - ಪ್ರೀತಿಪಾತ್ರರು ; ಮೆಚ್ಚಿನವರು: 
ಜಗಧೀಶಂ ನೋಟ್ಟಿ ಕಣ್ಣಂ ನುಡಿವ ದನಿಗಮಿಂಬಾಗಿ ಕುಳ್ಳಿರ್ದರಂದೋ 
ಳಿಗಳಿಂ... ನಗೆಕಾಜರ್‌ ವಾದ್ಯಕರ್‌ ಚಿತ್ರಕನಣುಗಿನವರ್‌ ಸೂಳೆವಾಳರ್‌ 
ಪಯಾಳರ್‌ (ಅನಂಪು.. ೨-೨೬). [ಆ ಅಣುಂಗ + -ಉ್ಕು] 
ಅಣುಕು, (ಕ್ರಿ). ಸಮಾಪಿಸು; ಆಕ್ರಮಿಸು: ಕೆಣಕಿದವು ಕರಿಘಟಿ 
ಗಳೊಂದೆಸೆಯಣುಕಿದವು ಹಯರಥವದೊಂದೆಸೆ ಕಣೆಗೆದಟಕ 
ದೊಂದೆಸೆ ಮುಸುಕಿತರ್ಜುನನ (ಕುವ್ಯಾಭೇ. ೮-೪೯). 
(ದೇ. ॥ ಮಲ. ಅಣೈೆಕು- ಸಮಾಪಿಸು; ತುಳು. ಅಣೆಪುನಿ) 
ಅಣುಕ್ಕು (ನಾ). ಒಂದು ಬಗೆಯ ಛತ್ರಿ: ಕೊಡೆ ಹೀಲಿದಳೆಯಣುಕು 
ಗಳ ನಡುವೆ ಮೆಆಕಿವುತುಂ ನುಡಿವ ಕವಿ ಗಮಕಿ ವಾಗ್ಮಿಗಳನುಪಚರಿಸುತುಂ 
(ನಂಬರ. ೩-೬೩); ತಳಿತ ಬೆಳುಗೊಡೆಯ ತುಜುಗಿದ ಹೀಲಿದಳೆಯ 
ಮಂಡಳಿಸಿದಣುಕುಗಳ ನೆಳಲೊಳು ನಡೆವ ಶತರಥಂಗಳ ಮುಂದೆ (ಸಿದ್ಧರಾ. 
೬-೨೦). (ದೇ. ॥ ತಮಿ, ಅಣುಕ್ಯನ್‌ - ಕೊಡೆ] 


ಕಾಲಾಳ 


ಅಣೆ 


ಅಣೈ (ಕ್ರಿ). ಆರಿಹೋಗು ; ನಂದಿಹೋಗು (೬). [«- ತನಿ. ಆಣೈ] | 
ಅಸ್ಟೆ (ನಾ). ೧. ನದಿ, ಹೆಳ್ಳ ಮೊದಲಾದವುಗಳ ಪ್ರವಾಹವನ್ನು] 
ತಡೆದು ಜಲಾಶಯವನ್ನು ನಿರ್ಮಿಸಲು ಹಾಕಿರುವ ಅಡ್ಡಗಟ್ಟಿ | 
ಅಣೆಕಟ್ಟು: “ ಅಣೆ-ಅಂಗುಲಿ ಪ್ರಹರಣೇ ಜಲಪ್ರತಿ ಬಂಧನೇ (ಅಣೆಕಟ್ಟು) 
ಸ್ಪರ್ಶನೇ ಚ” (ಕಮಧಾ); ಬ್ರಹ್ಮಪುರಿಯಾಗಿ ಬಿಟ್ಟಿ ಗದ್ದೆ ಚನ್ಹಗವು 
ಡಿಯ ಕಲೆಯನ ಕೆಆಕಿಯ ಹಿಂದೆ ಅಣೆಯೊಳಗೆ ಕೊಳ ಗ ಹತ್ತು (ಎಕ. 
೫೪1, ಚಿಕ್ಕನಾ. ೬೦-೨೨; 1235) ; ಪಾಲಾಆ ಹಳದಲಿ ಅರಳಿಯ ಆಣೆ 
ಯೆಂಬುದು ಅನಾದಿಕಾಲ ತೊಡಗಿ ಒಡದು ನೆಲ ಸರಿತವಾಗಿ ಹಾಳಾಗಿ 
(ಎಕ. ೫, ಮುಳಬಾ. ೭-೫; 1416); ಚತುಸ್ಸೀಮೆಯೊಳಗಾದ ಕೆಜಕಿ 
ಕುಂಟಿ ಏತ ಗುಯ್ಯಲು ಗಡೆ ಬೆದ್ದಲು ಅಣಿ£ಣೆ3 ಅಚ್ಚುಕಟ್ಟು ಸಹವಾಗಿ 
« «* ಢಾರೆಯನೆಅದು ಸಮರ್ಪಿಸಿದೆವಾಗಿ (ಸೌಇಇ. 12-11, ೪೭೪-೧೭ ; 
1497) ; ಚತುಃಸೀಮೆ ಒಳಗುಳ್ಳ ಗದ್ದೆ ಬೆದ್ದಲು ತೋಟ ತುಡಿಕೆ ಅಡು 
ಮನೆ ಅಣೆ ಅಚ್ಚುಕಟ್ಟು ಕಾಡಾರಂಭ ನೀರಾರಂಭ (ಎಕ. x1೪, ಮಂಡ್ಯ. 
೧೫೫-೪೫; 1622); ಯಿ ಗ್ರಾಮಕ್ಕೆ ಸಲುವಂಥ ಗದ್ದೆ ಬೆದ್ದಲು ತೋಟ 
ತುಡಿಕೆ ಆಣೆ ಅಚ್ಚುಕಟ್ಟು ನಿಧಿ ನಿಕ್ಷೇಪ (ಮೈಆರಿ.೧೯೩೦, ೮೭-೧೩; 1736); [15 
ತಾರಾದ್ರಿ ತತ್ಕಿಖರವು ಅಣೆಯಾಗಿ ತಡೆಯಲ್ಕೆ ಕೋಪದಿಂ ರಾವಣಂ ಮಣಿ 
ಡೆತ್ತಲಾ (ಸರ ಶು. ೧೪-೨೬) ; ಪರಿನ ಪೊನಲಂ ತಡೆವುದು ಪಿರಿದು ಅಣೆ 
ಯನಲಾದು ಪರಿಯಿಪುದರಿದೇ (ನೀತಿಮಂ. ೧-೮). ೨. ಬೆಟ್ಟಿದ 
ತಪ್ಪಲು; ಸಾನುಪ್ರದೇಶ: ಅವು.ಪಿರಿಯವು ಭಾವಿಪೊಡಿಂತಿವು ಕಜ! 
ಯನೆನಿಪ್ಪುದಿದುವೆ ಭೇದಂ ಪೆಜತಿಲ್ಲಿವಜವಅಂತರಮೆನಿಸಿದುವವನೀಧರ (20 
ದಣೆಯ ಪುಲಿಗಳುಂ ಬೆಕ್ಕು ಗಳುಂ (ಕಾವ್ಯಾವ. ೯೦) ; ಬೆಳ್ವೆಳಗಿನ ಸಂತಾನ 
ಮನುಗುಟುತ್ತಮರವಿಮಾನಾವಳಿ . ಸಾರ್ದುದಿಂತು ಮಂದರದಣೆಯಂ 
(ಶಾಂತೀಶ್ವ. ೧೪೯೯೩). ೪. ಊರೆ; ಆಧಾರಸ್ತಂಭ: "ಅಣೆಯಿಡು' | 


5 


ಸರಾ. [ಡೇ.॥ ತಮಿ. ಅಣೈ ; ಮಲ. ಅಣ ; ತೆಲು. ಅನೆ] 

-ಅಣ್ಕೆ (ಪ್ರ). ಒಂದು ಭಾವನಾಮ ಪ್ರತ್ಯಯ. : ಕಳಕಂಠಿಯ ಬಗ್ಗಣೆ 
ಯೇವುವೆಂಬ (ಅಜಿಪು. ೬-೨೬) ; ಆಗಳಾ "ಬಲಿ ಕೀಲಣೆನೆತ್ತು ಪುಯ್ಕಲ್ಚೈ 
(ನೇಮಿಪು. ೫-೯ ವ).. "ಜೋಡಣೆ? (- ಜೋಡಿಸು *-ಅಣೆ), 
`* ಸಾಕಣೆ (ಇ ಸಾಕು * -ಅಣ್ಕೆ), "ಹಂಗಣೆ' (೬ ಹಂಗಿಸು* 
-ಅಣೆ) ಇತ್ಯಾದಿ ಪರಾ. 

ಅಣೆಕಟ್ಟು, ಅಣೆಗಟ್ಟು (ನಾ). ನೀರಿನ ಪ್ರವಾಹಕ್ಕೆ ಅಡ್ಡಲಾಗಿ 
ಹಾಕಿದ ಕಟ್ಟಿ ; ಅಡ್ಡಗಟ್ಟಿ : ಚಂದ್ರಶೇಖರ ಪ್ರತಾಪರು ಅವಳ ಜೀವನ 
ಪ್ರವಾಹಕ್ಕೆ ಎರಡು ದಡಗಳು. ಅವುಗಳಲ್ಲಿ ಒಂದು ಬಿದ್ದುಹೋಗಿ 
ಇನ್ನೊಂದು ಅಣೆಕಟ್ಟಾಯಿತು (ಬಂಕಿಮ. ೨೦೦) ; ನಂಬಿಕೆಯ ಅಣೆಕಟ್ಟ 
ನಲ್ಲಿ ಅತಿಕಿರಿದಾದ ಅನುಮಾನದ ಬಿರುಕು. ಕಾಣಿಸಿದರೂ ಸಾಕು 
(ಸರ್ವಮಂ. ೧೩೮) ಅಣೆಗಟ್ಟು : "ಅಣೆಗಟ್ಟು ವಡೆ ಪರಾ. ತ 

[ಅಣೈ + ಕಟ್ಟು] i 
ಅಣೆಕಟ್ಟೆ (ನಾ). - ಅಣೆಕಟ್ಟು. [ಅಣ್ಯೆ * ಕಟ್ಟಿ] 

ಅಣೆಕೆಲ್ಲಾಟಿ "ಅಣ್ಣೆ ಕಲ್ಲಾಟ > ನೋ. 

ಅಣೆಕಲ್ಲು "ಅಣ್ಣೆ ಕಲ್‌? ನೋ. 

ಅಣೆಗಟ್ಟು "ಅಣೆಕಟ್ಟು? ನೋ. | 

ಅಣೆಗಡಿ (ನಾ). ಅಣೆಕಟ್ಟಿನ ಪ್ರದೇಶ; ಕೆರೆಯ ಏರಿ ಯ ಎಲ್ಲೆ: 
ಅಳಿದ ಅಣಿ£ಣೆ]ಗಡಿ ಕಡಿದ[ಕುಳ]ಗಡಿ ಬಡಗಲು ಉಳ್ಳೆ ಆಗಿದ ಆಣೆ | 
| 


40 


| 
x x x ಮೂಡಲುಯಿ ೬ x ೬ ದೆ. ಅಣೆಗಡಿಯಿಂದೊಳಗುಳ್ಳ ಪ್ರಿತ್ತಿಯನೇ 
(ಕ. 1, ೩೭-೧೧ 1408). [ಅಣ್ಕೆ + ಗಡಿ] 
ಆಸೆಪ (ನಾ). ತಿವಿತ; ಇರಿತ; ಹೊಡೆತ: ಅಣೆಪಂ ನೊಣೆಪಂ ಪೊರೆಪಂ |45 
(ಶಬ್ದಾನು. ೫೬೧ ಪ್ರಯೋ). [ಅಣೆ + -ಪ್ಯ] 


A ೧೭೫ 


ಅಣ್ಣಿ, 


| ಅಣೆಯಿಡು (ಕ್ರಿ). ಊರೆಯಾಗಿ ನಿಲ್ಲಿಸು; ಆಧಾರ ಕೊಡು: ಮೇರು 


ವಿಂಗಣೆಯಿಟ್ಟಿ [ಪಾಠಾಂ. ಅನಿಸಿದ] ರಜತಸ್ತಂಭವೋ ... ಎಂಬಂದದಲಿ 
ಗಂಗೆಯ ಧಾರೆ ಮೆಜಕಿದಿಹುದು (ಕುವ್ಯಾಅ. ೮-೩೫). [ಅಣೆ * ಇಡು] 


ಅಣೆಯಿಸು, ಅಣೆ ಸು (ಕ್ರಿ). ಹೊಡೆಯಿಸು: ಬೂತುಗಳಿನಾತನ 


ಮಂಡೆಯನಣೆಯಿಸುತ್ತುಂ (ಪಾರ್ಶ್ವಪು. ೪-೨೪ ವ). ಅಣೆಸು : ಗಂಡರಂ 

ಕೊಂಡಾಡುವರ ಮಂಡೆಯನಣೆ[ನಾಣಾಂ. ನಣ]ಸುವಂ ಬಲ್ಲರಂ ಕೊಲ್ಲದ 

ಕೊಲೆಯಿಂ ಬಾಧಿಪಂ (ಧರ್ಮಾಮೃ. ೨-೬೭ ವ). "ಅಣಸ್ಸು' ಪರಾ. 
[ಆಣೆ + -ಇಸ್ಕು] 


ಅಣೆಸು “ಅಣೆಯಿಸು' ನೋ. 
101 ಅಣೋರಣೀಯ (ಗು). ಅಣುವಿಗೂ ಅಣುವಾದ ; ಸೂಕ್ಷ್ಮಕ್ಕಿಂತ 


ಸೂಕ್ಷ್ಮವಾದ; ಅತ್ಯಂತ ಕಿರಿದಾದ: ಆವನೊಬ್ಬನಣೋರಣೀಯ 
ನದಾವನುರುಮಹತೋಮಹೀಯನದಾನ ನಿರುತಂ ದೃಷ್ಟಿಸಂಗತ ವಿಶ್ವ 
ಸಮಯದಲಿ (ಕುವ್ಯಾಅ. ೬-೬೩). [ಸಂ. ಆಣೋಃ ಅಣೀಯಸ್‌] 


ಅಣು (ಕ್ರಿ). ಮುಳುಗು: ನೆಗಟ್ಸಾ ಮನೋಜರಾಜನ ವರಕೀರ್ತಿ ವಾರಿಧಿ 


ಯೊಳಣ್ಳಿದ ಕಾಮಿನಿಯರ್ಕಳಂತೆ ಕಾಮಿನಿಯರದಡೇ0. ಮನಂಗೊಳಿಸು 
ತಿರ್ದರೊ ದೇಹದ ಶುಭ್ರಶೋಭೆಯಿಂ (ಶಾಂತೀಶ್ವ. ೧೦-೧೭೧). 
[ಆ ಆಟ್‌] 


ಅಣ್ಣೆ, ಅಂಕ್ಕೆ (ನಾ). ಲೇಪನ; ಬಳಿಯುವುದು; ಬಣ್ಣಹಾಕುವುದು: 


ಮೃಣಾಳನಾಳಿಕೆಗೆ ಚಂದನದಣ್ಕೆಗೆ , . .'ಒಡಲಂ ಗುಅಿಯಾಗೆ ಮಾಡು 
ವರ್‌ (ಮಲ್ಲಿ ಫು. ೩-೨೮); ಚಿತ್ರಪ್ರವರ್ತನಮೆಂಬಾಜುಂ ತೆಣದಣ್ಯೆ 
ಯುಮುಂ (ಮಲ್ಲಿಪು. ೫-೪೨) , ರಸಚಿತ್ರಂ ಧೂಳೀಚಿತ್ರನೆಂಬೆರಡೋಜೆ 
ಯೊಳಂ ಪುಲಕಂ ಪತ್ರಕಂ ಬಿಂದುಕಂ ಧೂಮ್ರಾವರ್ತಂ ಉದ್ವರ್ತನಂ 
ಚಿತ್ರವರ್ತಮೆಂಬಾಜುಮಣ್ಕೆ ಗಳೊಳಂ (ಚಂದ್ರಪು. ೧೫-೭೦ ವ); ಕತ್ತುರಿ 
ಗಂಧದಣ್ಯೆ ಚೆಲ್ವಪ್ಪಮಳಾಂಬರಂ ಎ ೬ * ಪದೆಸಿನಿಂ ಸತಿಗಿತ್ತೊಡಗೊಂಡು 
ಬೇಗದಿಂ ಬಪ್ಪುದು (ದಶಕು.೪-೧೦೮) ; ಸಂದಣಿಸಿದ 'ನವಚಿತ್ರ ಸುವರ್ತಕ 
ವೆಂದೆಂಬಣುತೆಜದಣ್ಕೆ ಕರಂ ಮನಸಂದುದು (ಜಯ ಕಾ. ೩-೫); 
(ಅರ್ಧನೇ. ೪-೧೩೬; ಸಾಹಿಸಂ. ೨೩೭ ನೋ). ಅಂಕ್ಕೆ : ಕುಂಕುಮ 
ಸಾರದಿಂ ಮಳಯಜದ್ರನದಿಂ ಘನಸಾರಚೂರ್ಣದಿಂ ಪಂಕಿಲವಾದ ತಮ್ಮ 
ತನುಗಳ್‌ ಪೊಸಲೆಪ್ಪದಿನೀಗಳೀಗಳಿಟ್ಟಿಂಕೆಯಿದೆಂಬಿನಂ (ನಳಚಂ. ೪೭೮). 
[ಆಣ್‌ + -ಕೆ] 


ಅಣೈೆಗೆಯ್‌ (ಕ್ರಿ). ೧. ಲೇಪಿಸು; ಬಳಿ; ಬಣ್ಣಹಾಕು: ಪೂಸಿದ ಚಂದ 


ನದ ಭೂರಿ ಭುಜಶಿಖರದೊಳಣ್ಣೆಗೆಯ್ದ ಕುಂಕುವದ ಬಿಂಕೆಂ (ಅನಂಪು. 
೨-೨೬ ವ); ತೆನ್ನಾಕೃತಿ ಬರೆದಣೈಗೆಯ್ದ ರಸಚಿತ್ರಗತ ಸ್ತ್ರೀಕುಂಜರಮಂ 
ಪೋಲ್ತತ್ತು (ಪುಸ್ಪಪು. ೧೦-೪೯); ಗಂಧರಸನನ್ನೆತ್ತಿಯೆತ್ತಿ ತನ್ನ ಮುದಿಕೆಗೆ 
ಅಣೆಗೆಯ್ಯುತ್ತ (ಮಂತ್ರಶ. ೧೨೦-೮). ೨. ನೇವರಿಸು; ಸವರು: 
ಮಜಕಿಯ ಕೊರಲ ಕಿಇಂದುಪ್ಪುಳಂ ಚಂಚುಮುಖದಿನಣ್ಯೆಗೆಯ್ದುಂ 
(ಮಲ್ಲಿಪು. ೩-೧೦೫). [ಅಣೆ + ಗೆಯ್‌ (೮ ಕೆಯ್ಮ್‌)) 


ಅಣ್ಣ, (ನಾ). ೧. ಒಡಹುಟ್ಟಿದವರಲ್ಲಿ ಹಿರಿಯ; ಹಿರಿಯ ಸಹೋ 


ದರ: “ಪೂರ್ವಜಃ ಅಗ್ರಿಯಃ ಅಗ್ರಜಃ - ಈ ೩ ಒಡಹುಟ್ಟಿದ ಅಣ್ಣನು? 
(ನಾಚಿರಾ. ೧೧೯); ಒಡಿನೆಚ್ಚೆರಾಯಿಳನ್‌ ನಿಗ್ಗೊಳನ್ಮನುಜಾಗರನ್‌ 
ಅಣ್ಣನವತಿಗನ್‌ ಅನ್ತಕಜ್ಜಇ್ವದೊನ್‌` (ಮೈಲಆರಿ. ೧೯೩೯, ೨೨-೧೬; 
8 ನೆಯ ಶತ) ; ಮಂತ್ರಿಯೆಮ್ಮಣ್ಣಂ ಸೂರ್ಯಮಿತ್ರನೆಂಬೊಂ (ನಡ್ಡಾರಾ. 
೩-೪); ವನಗೆಂ ಸಮ್ಮೋಹನಮಾದುದಕ್ಕುಮಂದಣ್ಣನ ಸೂನೃತವಚನ 
ಮೆಂಬ ಮಂತ್ರಾಕ್ಷರದಿಂ (ಗದಾಯು. ೧-೬೨) ; ದೇವದ್ವಿಜಗುರು ಸಾಕ್ಷಿ 
ಯಂ ಆಣ್ಣ£ಣ್ಣ3ಿಂ ವಿಜಯಾದಿತ್ಯದೇವನ ಪ್ರಧಾನ ಸದ್ಮನಾಭಯ್ಯನ 
ಗುಣವರ್ಮಯ್ಯನೆ ನಾರಿಯರ ದೇಗುಲದ ಕೆಜಿಯ ಕೆಳಗೆ (ಎಕ. ೫11, 


ಅಣ 


೧೭೬ 
el 


ಶಿಕಾರಿ. ೨೦-೧೪ ; 1032); ನಿಮ್ಮಣ್ಣನಾಡಿ ದುಹಾರದಲಿ ಸೆಆಕಿಯೋದ| | 
ನಾತನ ಹರಿಬವೇ ನಿಮಗೆ (ಕುವ್ಯಾಕ. ೨೦-೧೩) ; ಸಣ್ಣವನೆನಬೇಡ ಹರಿ| | 
ತನ್ನ ಪೆತ್ತವಳಣ್ಣನ ಮಡುಹಿ ಮೇದಿನಿಯ ತಿಣ್ಣವನಿಳುಹಿದ (ಮೋಹತೆ. 
೧೨-೧೭); ಅಣ್ಣಗೆ ಸುಣ್ಣವಿಲ್ಲ ಎತ್ತಿಗೆ ಹುಲ್ಲು ಇಲ್ಲ (ಗಾದೆ). ತಂದೆ 
ಯನ್ನು ಕುರಿತು ಮಾತಾಡುವಾಗ "ಅಣ್ಣ' ಎಂದು ವ್ಯವಹರಿಸು | 5| 
ವುದು ಕೆಲವು ಕಡೆ ರೂಢಿಯಲ್ಲಿದೆ. ೨. ಗಂಡಸರನ್ನು ಪ್ರೀತಿ, 
ಯಿಂದ ಅಥವಾ ಗೌರವದಿಂದ ಸಂಬೋಧಿಸುವಾಗ ಸರ್ವಸಾಧಾ! 
ರಣವಾಗಿ ಉಪಯೋಗಿಸುವ ಮಾತು: ತೊನ್ನಂ ರೂಪಪರಾವರ್ತ | | 
ನಂಗೆಯ್ದು - « « ಅರಸನ ಕಾಪಿನವರನೆಂದನೆಲೆಯಣ್ಣಗಳಿರಾ ನಿ ೇಮಾ| | 
ತನಂ ಕೊಂದಿರ್‌ (ವ ಡ್ಲಾ ರಾ. ೧೨೫-೨); ಮಡದಿಯ ಹಚ್ಚಡಮುಆಕಿ i 10| 
ಸುಲಿವೆಜೆಯೊಳ್‌ ಕೇಳಣ್ಣ ಕಿವಿಯ ಕೊಪ್ಪಂ ನೀಂ ಕೊಳ್ಳೊಡೆ ನೋಯ | | 
ದಂತೆ ತೆಗೆಯೆಂದೊಡೆ ಮೋನಂಗೆಟ್ಟಳಿವಳೆ ಸೋತವಳೆಂದೆಂ (ತನನ | 
೯-೨೧); ಏನಣ್ಣ ಭರತೇಶಗನುಜೆಯ ಕುಡೆನೆಂದು ನೀನತಿರಭಸದೋರ್ಪೆ | | 
ಗಡ (ಭರಚ. ೩೭-೪೩). ೩. ತಿರಸ್ಕಾರವನ್ನು ಸೂಚಿಸುವುದಕ್ಕಾಗಿ | | 
ವ್ಯಂಗ್ಯವಾಗಿ ಬಳಸುವ ಮಾತು: ಕುಡವೇಟ್ವನ ಕುಡುವನ ಕುಡೆ | 15! 
ಪಡೆವನ ಪೆಂಪೇಂ ನೆಗಲಕ್ತಿವಡೆಗುಮೊ ಕುಡವೇಟಳ್ಲಿ ಮ ಪೇಲ್ವಂ| | 
ಕುಡುವಣ್ಣಂ ಕುಡುಗೆಮ ಕುಡೆ ಕೊಳ್ಳ ಕಲಿಯನಆಕಯಲ್ವಕ್ಕುಂ | 
(ಪಂಪಭಾ. ೬-೪೯) ; ಮೊಲೆವೊತ್ತ ತೈಲಜನನಿಯ *ೆಲದೊಳ್‌" ರಂಜಿಪರೆ | 
ಖಾಸೆನೊತ್ತಣ್ಣಂಗಳ್‌ (ಅಜಿಪು. ೧-೬೫) ; ಬಿದಿಯೆಂಬಣ್ಣಂ ಬನ್ನಂಬಟ್ಟು | 
ದನಣಕಿಯನೆ (ಕಬ್ಬಿ ಕಾ. ೧೮೬) ; ಹೆಣ್ಣು ಹೊನ್ನುಗಳನ್ನು ಹಣ್ಣಾದ ಫಲ | | 
ಗಳನು ಕಣ್ಣಿಂದ ಕೆಂಡು ಮನದಲ್ಲಿ ಬಯಸದಾ ಅಣ್ಣಗಳು ಯಾರೊ : 
(ಸರ್ವಜ್ಞ. ೧೧೬೦) ; ಹರೆಯಡೋಳ್‌ ಸೊಳ್ಳಿದಣ್ಮರು ಮರುತನಂದನನ | 
ಮುಸುಕೆ . ,. ಸೀಳಿದ ಮಲತು ನಿಂದವರ ಭೀಮ (ತುರಂಗ. ೫೫-೩೨) ; ! 
೪. “ಅಂತಃಪುರದಲ್ಲಿರುವ ನಪುಂಸಕರು” (ಮೋಹತ. ಅಡಿ) : 
ಎಂದೊಡಾ ಮಾತಿಂಗೊಡನೆದ್ದು ದೈತ್ಯ ಹೊನ್ನಂದಣದಣ್ಣರ ಕಳುಹೆ 
ಸಂದಣಿಸಿದರಣ್ಣಗಳು ನಿಯೊ €ಗಿ ಗಳ್‌ ಬಂದರು ರತಿಯಿದ್ದ ಬಳಿಗೆ; 
(ಮೋಹತ. ೧೦-೮) ; ಸಂದಣಿಸಿದರಣ್ಣಗಳು ದಾದಿಯರು ಜೊನ್ನಂಡೂ | 
ದೆಡದ ಭಾಗದಲಿ (ನೋಹತ. ೨೪-೨೩). ಗ ಈ ಅರ್ಥವುಳ್ಳ "ಅಣ್ಣ? 
ಎಂಬ ಶಬ್ದವು ಸಂಸ್ಕೃತದ "ಷಂಡ? ಎಂಬುದರಿಂದ ಬಂದಿರಬಹು! ! 
ದೆಂಬ ಅಭಿಪ್ರಾಯವೂ ಉಂಟು, ತಮಿ. ಅಣ್ಣಗನ್‌ ಹೋಲಿಸಿ. /30 
೬. ಗಂಡಸರ ಹೆಸರಿನ ಕೊನೆಯಲ್ಲಿ ಗೌರವಾರ್ಥದಲ್ಲಿ ಅಪ್ಪ, 
ಅಯ್ಯ ಮೊದಲಾದವುಗಳಂತೆ ಸೇರುವ ಮಾತು. ಉದಾ 
ಕಲ್ಲಣ್ಣ, ಬಸವಣ್ಣ, ಬೋರಣ್ಣ, ಮಲ್ಲಣ್ಣ, ರಾಮಣ್ಣ, ಶಾಮಣ್ಣ. 

ಇ ಣಾ ಣ ಇ ಇಲ್ಲಾ ಐ ಣ |! 
P ಅಣ್ಣಂಗಳ್‌, ಅಣ್ಣಂದಿರ್‌, ಅಣ್ಣಗಳು, ಅಣ್ಣರ್‌ (ಬಹುವ). ; 


20 


ಚ| 


| ಅಣ್ಣಗಾರ (ನಾ). (ವ್ಯಂಗ್ಯವಾಗಿ) ಅಣ್ಣ: 


ಅಣ್ಣಮ್ಮ 


ಪರಾಕ್ರಮದಿಂದ ಹೋರಾಡುವವನು : ಏಕಾಂಗವೀರನಸಹಾಯ 
ಸೂರೆ ಮಂನೆಯ ಬೇಂಟಿಕಾಜ ಅಂಣನ£ ಅಣ್ಣನ3ಗ ಂಧವಾರ£ಣಸ್ತಿನು 
(ಎಕ. ೩೪1, ಚಿಕ್ಕನಾ. ೬೨-೨೮ ; 1242). ಅಣ್ಣನ ಬಂಟ ಇ ಅಣ್ಣನ 
ಸೇವಕ; ಭ್ರಾತೃಭಕ್ತ : ಪ್ರಚಣ್ಣಂ ಅಣ್ಣನ ಬಣ್ಣ ಬಟಿಧರನನ್ನಂ (ಇಆ. 
೫1೪, ೭೬-೭ ; 977); ಮಾರ್ಪ್ಸಡೆಗೊಜಂಟನಣ್ಣ [ಣ್ಣ3ನ ಬಂಟ (ಎಕ. 
1, ೧೩೮-೩ ; 940). ಅಣ್ಣನ ವತಿಗ - ಅಣ್ಣನಿಗೆ ವಿಧೇಯ (?) : ಒಡಿ 
ವೆಚ್ಚೆ ರಾಯಿಳನ್ನಿಗ್ಗೊಳನ್ಮನುಜಾಗರನ್‌ ಅಣ್ಣನ ವತಿಗನ್‌ ಅನ್ತಕಜ್ಜಣ್ಣಾ 
ದೊನ್‌ (ಮೈಆರಿ. ೧೯೩೯, ೨೨-೧೬; 750). ಅಣ್ಣ ನ ಸಿಂಗೆ - ಅಣ್ಣನ 
ವಶವರ್ತಿಯಾಗಿ ಸಿಂಹದಂತೆ ಪರಾಕ್ರಮದಿಂದ ಹೊರಾಡು 
ವವನು: ರಾಜನಿದ್ಯಾಭುಜಂಗಂ ಅಣ್ಣನ ಸಿಂಗಂ (ಎಇ. 1೪, ೨೧೫-೫ ; 
1072). ಪರವೆಂಡಿರಣ್ಣ ಎ ಪರಸ್ರ್ರೀಯರಿಗೆ ಅಣ್ಣ ನಂತಿರುವವನು, 
ಪರನಾರೀ ಸಹೋದರ: ಶ್ರೀ ಪರವೆಣ್ಣಿರಣ್ನ[ಣ್ಣ3ನೀಸರಯ್ಯ (ಎಕ. 
11, ೪೪೮ ; 900). ಐ ಇವೆಲ್ಲವೂ ಬಿರುದುಗಳು. 

(ದೇ. ॥ ತಮಿ, ಅಣ್ಣನ್‌ ಎ ಹಿರಿಯ ಸಹೋದರ ; ಅಣ್ಣಾರ್‌ - ಗೌರ 
ವಾರ್ಥದಲ್ಲಿ ಹಿರಿಯ ಸಹೋದರನನ್ನು ನಿರ್ದೇಶಿಸುವ ಬಹುವಚನ ರೂಪ; 
ಅಣ್ಣಾ ಎ ಹಿರಿಯ ಸಹೋದರ, ತಂದೆ; ಮಲ. ಅಣ್ಣನ್‌ ಎ ಹಿರಿಯ 
ಸಹೋದರ ; ಕೊಡ. ಅಣ್ಣೆ ಇ ಹಿರಿಯ ಸಹೋದರ ಅಥವಾ ಸೋದರ 
ಬಾಂಧವ್ಯದ ನಂಟ ; ತುಳು. ಅಣ್ಣೆ - ಹಿರಿಯ ಸಹೋದರ; ಸೋದರ 
ಮಾವ, ಹಿರಿಯ ವ್ಯಕ್ತಿ ; ತೆಲು, ಅನ್ನ ಎ ಹಿರಿಯ ಸಹೋದರ; ಕೋಲಾ. 
ಅನ್ನಾಕ್‌ - ಹಿರಿಯ ಸಹೋದರ; ಗೊಂಡಿ, ತನ್ನಾಲ್‌ ಇ ಹಿರಿಯ 
ಸಹೋದರ] 


ಅಣ್ಣ (ನಾ). ತೊರೆ; ಹಳ್ಳ (?): ಪಿರಿಯ ಷ[ರಿ]ವು [ಸಾಠಾಂ. ಪರವು] 


ಗಳ ಸುತ್ತಿದ ಪರಿಕಾಲ್ಗಳ ತುಜುಗಿದಣ್ಣಗಳ ತೀನಿ ದ ಪೊಕ್ಕರಣಿಗಳ 
ನೆಜಕಿದ ಕೆಜಕಿಗಳ ಸರೋವರೆಂಗಳ ಬೆಡಂಗಗುಂದಲೆ ಪುರದೊಳ್‌ 
(ಸುಕುಮಾ. ೯-೫೧). (ಪ್ರಾ. ಅಣ್ಣ (ಇ ನೀರು) (ಆ ಸಂ. ಅರ್ಣ)) 


ಅಣ್ಣ (ನಾ). ಮುಟ್ಟು; ಮೈಲಿಗೆ (?): “ಅಣ್ಣನೆನಲ್ಮುಟ್ಟಿದು ಸಲೆ 


ಬಣ್ಣಂ ವರ್ಣದೊಳೆ» (ಕರ್ಣಾನಿ. ೪೪). [?] 

ಬನ್ನಿ ಬನ್ಸೀಗ ಹೆಣ್ಣಿಗೆ 
ಬಯಸಿ ಬಂದ ಅಣ್ಣಗಾರರು ಐವತ್ತುಆರು ದೇಶದರಸರೊಳಗಾವರಾಗಲಿ 
(ಸೌಗಂಧಿ. ೭೯-೨). [ಅಣ್ಣು *-ಗಾರ (ಆ -ಕಾಲ)) 


ಅಣ್ಣನೆ (ಅ). ೧. ಹಿತವಾಗಿ; ಸುಖಕರವಾಗಿ : ವ್ಯಸ್ತರಜಸ್ತತಿಯಾ 


ಯ್ತಿಳಾವಳಯಮುತ್ತಮಸಾೌರಭಮೂದಿತ್ತಣ್ಣನೆ ಪಣ್ಣನೆ ತಣ್ಣೆ ಲರ್‌ 
(ಚಂದ್ರಪು. ೩-೯೪). ೨. ತುಂಬ; ಬಹಳವಾಗಿ; ಹೆಚ್ಚಾಗಿ: ಅಣ್ಣನೆ 
ದಣಿದು (ಸ್ಕಾಂಡರ್‌). [ಆಣ್‌? + ಅನೆ] 


ಎಮ್ಮಣ್ಣಂಗಳಪ್ಪ ಭಟಾರರ್‌ ಚರಿಗೆನಂದಪ್ಪೊರೆಂದು (ವ ಡ್ನಾರಾ. 1351 ಅಣ್ಣಪ್ಪ (ನಾ). ಅತಿಸಾಮಾನ್ಯನಾದ ವ್ಯಕ್ತಿ: ಅಣ್ಣನೆಂಬಾಗ ನಿನ್ನಣ್ಣ 


೧೧೭-೧೧); ತಮ್ಮ ಯ ಬಲ್ಲತನವನೇ ಮೆಜಕಿವಣ್ಣಂಗಳ ಬಲ್ಲತನದ | 
ಬಾಯೊಳು ಬಳಹರಿ ಬಲ್ಮುನಿಸುದಳೆದು ಹೊಗಲಿ (ಜಯಕಾ. ೧-೧೭) ಇ 
ಬಣ್ಣಿಸಲಜಕಿಯೆ ಮೂವಣ್ಣದಣ್ಣಗಳನು ಹೆಣ್ಣ ಮಾಡಿಯೆ ಹಿಡಿತಹೆನು 
(ತ್ರಿಪುಸಾಂ. ೧೨-೧೩೧) ; ಬಾಳಿನಲ್ಲಿ ಕೈಹಿಡಿದು ನಡೆಸಿದಿರಿ ಜೊತೆಯ 
ಅಣ್ಣಗಳನು ತಮ್ಮಗಳಿಗೆ ಕಂಡದ್ದ ತೋರಿ ತೆರೆಸಿದಿರಿ ಕಣ್ಣುಗಳನು (ಹೃದಸ. 
೭೪-೧೬) ; ಜನಮೆಲ್ಲಂ ನೆರೆದಕ್ಕೆ ಟಣ್ಣರಿವರಿಂದೇವಂದರೇವೋದರೆಂಬಿನಂ 
(ಪಂಪಭಾ. ೩-೬೫). 1 

ಅಣ್ಣ ನಂಕಕಾಜ- ಅಣ್ಣನ ವಶವರ್ತಿಯಾಗಿ ಯುದ್ಧಮಾಡುವ | | 
ವೀರ: ಪರಬಳಭೀಮ ಸಾಹಸೋತ್ತುಂಗ ಅಣ್ನ(ಣ್ಣ3ನಂಕಕಾಜ ಸತ್ಯ | 
ರಾಧೇಯ ಪುಸಿದು ನುಡಿವರ ಗಂಡೆ (ಕಇ. 1೪, ೪೮-೨೩ ; 1247). ಅಣ್ಣನ 45; 
ಗೆಂಧವಾರ£ಣ3 - ಅಣ್ಣ ನ ವಶವರ್ತಿಯಾಗಿ ಮದ್ದಾನೆಯಂತೆ| | 


40] 


ನೆಲ್ಲರ ಪಾಟಯಣ್ಣನೆ ತಮ್ಮನೆಂಬಾಗ ಅಣ್ಣಪ್ಪಂದಿರ ಪಾಟಯನುಜನೆ 
ನೀನಿಂತು ಬಿಣ್ಣಿತು ತೋರ್ಪರೆ ಸ್ವಾಮಿ (ಭರಚ. ೪೮-೬೬) ; ಅಣ್ಣಪ್ಪ 
ಊರಿನಲ್ಲಿದ್ದರೂ ಒಂದೇ ದಂಡಿನಲ್ಲಿದ್ದರೂ ಒಂದೇ (ಗಾದೆ); 
ಉಂಬೋಕೆ ಉಡೋಕೆ ಅಣ್ಣಪ್ಪ ಕೆಲಸಕ್ಕೆ ಮಾತ್ರ ದೊಣ್ಣಪ್ಪ (ಗಾದೆ). 
ಐ ಅಣ್ಣಪ್ಪಂದಿರು (ಬಹುವ). [ಅಣ್ಣ * ಅಪ್ಪ] 


| ಅಣ್ಣಮ್ಮ, ಅಣ್ಣರ್ಮ (ನಾ). ಒಬ್ಬನ ಹೆಸರು: ಶ್ರೀಮತ್‌ ಪೆರ್ಮ್ಮು 


ನಡಿಗಳ್‌ ಪಟ್ಟಿಂಗಟ್ಟದ ಅಯ್ದುನೆಯ ವರಿಷ ಗೆಟ್ಟಿವಡಿಯ ಅಣ್ಣ ಣ್ಣ3ಮ್ಮ 

ನಾಳುತುಮಿರೆ (ಎಕ. 111, ನಂಜನ. ೯೭-೪ ; 898). ಅಣ್ಣರ್ಮ : ತದರ 

ಬಣ್ಣಿ ಅಣಿಲೆಯರ ಮಗನೆಲ್ಮಲ್ಲ ಅಣ್ಣರ್ಮ್ಮನಲಿಿಯ [ಪಾಕಾಂ .ನಳಿಯೆ] 

ತೊಜುವನಿಕ್ಯಿಸಿ ಸಗ್ಗಿಯಾದಂ (ಎಕ. 220, ಹೊಸಕೋ. ೧೧೦-೬; 900). 
[ಅಣ್ಣ ಅಮ್ಮು] 


ಅಣ ಯ ೧೭೭ 
ಣಿಕ 


ಅಣ್ಣಯ್ಯ ಅಣ್ಣೆಯ (ನಾ). ೧. ಹಿರಿಯ ಸಹೋದರನನ್ನು ಗೌರವ 
ಪೂರ್ವಕವಾಗಿ ನಿರ್ದೇಶಿಸುವ ಮಾತು. ೨. ಕಿರಿಯರನ್ನು ಪ್ರೀತಿ 
ಯಿಂದ ಸಂಬೋಧಿಸುವಾಗ ಬಳಸುವ ಮಾತು. ೩. ಒಂದು 
ಅಂಕಿತನಾಮ : ಅವರ ಫುತ್ರರಣ್ಣ£ಣ್ಣ1ಯ್ಕುನುಂ ಚಿಟಿಯ್ಯನುಂ (ಎಕ. 


೪11, ಶಿಕಾರಿ. ೨೮೬-೧; 900) ; ಶ್ರೀವರಮತಿಶಾಗರಪಣ್ಣಿತಭಟಾರರ | 


ಬೆಸಡೊಳಣ್ಣ£ ಣ್ಣ] ಯೃನುಂ ದೇವಕುಮಾರನುಂ (ಎಕ. 111, ಶ್ರೀರಂಗ. 


೧೪೮-೧೦ ; 904). ಅಣ್ಣೆಯೆ : ೩. ಸ್ವಸ್ತಿ ಶ್ರೀ ಅಣ್ನೆ£ಣ್ಣೆ)ಯ ಪ್ರಿತಿವೀ; 


ರಾಜ್ಯಂಗೆಯ್ತುವಿರೆ (ಎಕ. ೫1, ಚಳ್ಳಕೆ. ೫೬-೩ ; 925). 


ಕ್ಕು * ಅಯ್ಯ] i [ 
ಅಣ್ಣ ರ್ಕ (ನಾ). ಒಂದು ಹೆಸರು (?) : ಪಾಜ್ವರ ಅಣ್ಣ ರ್ಶ್ಯಜಕ [101 ಅಣ್ಣಿ 1 (ನಾ). ೧. ಒಬ್ಬ ನಿನ ಹೆಸರು: 


ಪ್ರನ್ನಣಿ ಮಾಣಿಯಿಜದು ಬೀಟ್ಜನ್‌ (ಎಇ. 2೦೭1೪, ೨೬-೧೧; 885). [1] | 
ಅಣ್ಣರ್ಮ "ಅಣ್ಣಮ್ಮ? ನೋ. 

ಅಣ್ಣ ನ ಲದೇವ ಛಾ ಒಬ್ಬನ ಹೆಸರು: 
ಸುಖಸಂಕಥಾವಿನೋದೆದಿಂ ರಾಜ್ಯಂಗೆ ಯ್ಕು ತ್ತ 


ಶ್ರೀಮದಣ್ಣ£ ಣ್ಣ ]ಲದೇವ! 
ತೀ ೪11, ಶಿಕಾರಿ. | 
೫೩-೧೭ ; 1027). 
ಅಣ್ಣಲೆ (ನಾ). “ದೊರೆ, ರಾಜ” (ಶಾಪಮಂ. ಕೋಶ) : ತೊಡರ್ವ | 
ನೆಕೋಧಿಗೆಂಟಿರ್ದೆಯೆ ಮಾಜುವ ವೈರಿಗೆ ಮೂಜು ಕಣ್ಣೆ ಮಾರ್ನುಡಿ | 
ವವನೇ0 ಚತುರ್ಭುಜನೆ ಮಚ್ಚ Ny ಲೆ ಬರ್ಮ ನೊಳ್‌ ಸತಂ ae (0 
ಮಾಜ್‌ ಬಾಳ್ಕೊಡವನೇಂ ಜನನೇ (ಎಕ. vill, ಸಾಗರ. ೧೦೯-೩೬; 
1042) ; ಫಯ ಚಕ್ರಿ ಯೊಳಿಂತೆ ನಿಮ್ಮ ತೆಜದಿಂ ಮುಂ ಕಾದುವುದ್ಯೊ «| 
ಗದಣ್ಣಲೆಗಳ್‌ ಮೆಚ್ಚಿಸಿ ಕಾದಲೆಂದು ಕಳದೊಳ್‌ ಮಾಜಂಕಮಂ 
ಬಂದುಲಿವರ್‌ (ಪರತ. ೭-೫೪) ; ಅಣ್ಣ ಓಣ್ಣ3 ಮೆ ಇಆಕಿಗೊಳಿಸಿ ಚೋಳಿ 
ಕರಣ್ನಓಣ್ಣ3 ಲೆಯಂ ತಳಿರನುಡಿಸಿ ನನ್ನುಗೆಯಂ ಮೂನಣ್ಣ್ನಂ ಬರಿಸಿದ 
ನುರ್ವ್ವರೆ ಬಣ್ಣಿಸಲೆಜಕೆಯಂಗನೃಪತಿ ಚಕ್ರಿಯ ಬೆಸದಿ (ಎಕ. ೪, ಅರಸೀ. 


( ಅಣ್ಣಾ ನಾರ. (ನಾ). ಅಡಕೆಯಲ್ಲಿ ಒಂದು ಜಾತಿ: 


[ಅಣ್ಣಲ್ಯ * ದೀವ] | 


ಅಣ್ಣಿಕೆ (ನಾ). 


ಅಣ್ಣೆ ಗೆಲಕೆ 


| ಅಣ್ಣಾವಟ್ಟಗಾರ, ಅಣ್ಣಾವಂಟಗಾರ (ನಾ). (ದಕ) ಕೆಲಸಕ್ಕೆ 


ಬಾರದವನು; ಸೋಮಾರಿ; ಕೆಲಸವನ್ನು ಮಾಡದೆ ಸುಮ್ಮನೆ 
ಅಲೆಯುವವನು : ಅಣ್ಣಾನಟ್ಟಿಗಾರನಾದಕೆ ಸುಣ್ಣವೂ ದೊರಕದು 
(ಗಾದೆ). ಅಣ್ಣಾ ವಂಟಗಾರ: ಆ ಅಣ್ಮಾವಂಟಿಗಾರರೆಲ್ಲ ಸೇರಿಕೊಂಡು 
ಕೆಲಸವನ್ನು ಹಾಳುಮಾಡಿಬಿಟ್ಟರು (ರೂಢಿ). [1] 
ಕೊರಪ ಲವಂಗ 
ಚೂರು ಮೋಡಿ ಅಣ್ಣ್ವಾವಾರ ದೇಶಾವಾರ ಎಂದು ಬೇರೆ ಬೇರೆ ರಾಶಿಗಳನ್ನು 
ಮಾಡುತ್ತಾ ರೆ (ಕೃ ಸಿಪ್ರ. ೧೫೨). 

[?. P ಇದು ಒಂದು ಊರಿನ ಹೆಸರೆಂದು ತೋರುತ್ತದೆ] 
ಶ್ರೀಮತ್‌ ಪಿಟ್ಟುನಿಪ ತಿಯ ಮಗೆ 
ನನ್ನಿ ಯ ಗಂಗನಣ್ನಿಯೆಂಬ ಗಂಡಬೀರನೊಲನ್ನುಂ ತಾಗಿ ಶಾನೆ ರನೆಜಕಿಯ 
ರಟ್ಟಿಡೊಡೆ (ಎಕ. ೫%, ಗೋರೀಬಿ, ೪-೧೦ ; 920). ೨. ಹೆಂಗಸರನ್ನು 
(ಕೆಲವು ವೇಳೆ ಗಂಡಸರನ್ನೂ) ಪ್ರೀತಿಯಿಂದ ಕರೆಯುವಾಗ 
ಅಥವಾ ನಿರ್ದೇಶಿಸುವಾಗ 1 ಚ್‌ ಮಾತು. "ಅಕೃಣ್ಣಿ', 
"ಅಮ್ಮಣ್ಣಿ', , "ಅಪ ನ್ರಣ್ಣಿ 2 

[< ಅಣ್ಣ. / ky ಷ್ಟ ಷೆ ಗ ಪ್ರಾ. ಅಣ್ಣೀ - ಭಾವನ 
ಹೆಂಡತಿ, ಗಂಡನ ಸಹೋದರಿ, ತಂದೆಯ ಸಹೋದರಿ] 


| ಅಣ್ಣಿ (ನಾ). ಪ್ರೀತಿ (?): ಅಣ್ಣನಂತೆ ಸಂಬೋಧಿಸುವ ಶರೀಫ ಸಾಹೇಬರ 


ಅಣ್ಣಿಯೆ ಹಾಡು (ಸಾಹಿನಿ. Rr ಅಣ್ಣಿಯಗಡಲಿನ ತಣ್ಣನ್ನ ತಿಳಿಯಲ್ಲಿ 
ಬೆಣ್ಣೆಯಾಗುತ ತೇಲು ರಾಮ ರಾಮಾ (ಆಕಳು. ೪೬೧). [ಇ? ಅಣ್‌] 


! ಅಣ್ಣಿ (ನಾ). (ದಕ- ಪ್ರಾದೇ) ಎಣ್ಣೆಗೆಸರು; ಕಳ್ಳಕೆಸರು: ಜೋಕೆ, 


ಅತ್ತಕಡೆ ಕಾಲಿಡಬೇಡ ; ಅಣ್ಣಿ ಇದೆ, ಆನೆಯಾದರೂ ಹೂತುಹೋಗುತ್ತದೆ 
(ರೂಢಿ). [~ ಅಣ್ಮ್‌] 
ಪರಿಹಾರ; ನಿವಾರಣೋಪಾಯ (ಸ್ಕಾಂಡರ್‌). [?] 


೧೦೨-೧೩ ; 1100); ಉರವಣಿಯಿಂದೆ ಬಂದ ಮಗಧಾಂಧ)) ಕಳಿಂಗ |25 ಸ್ವಃ (ನಾ). ಒಬ್ಬನ ಹೆಸರು: ಮಹಬಲಿ ವಂಸ ನಿಜಪನ ಮಗ 


ಚಳುಕೃ ಪಾಂಡೃ ಗೂರ್ಜರರೆನಿಪಗ್ಗದಣ್ನ (ಣ್ಣ 3ಲೆಗಳೆನ್ನೊಳೆ ಭಂಗಮ ; 
ನಾಂತು ಪೋದರ್‌ (ಸೌಇಇ. IX-, ೨೯೭-೧೯ ; 4 

[4 ? ತಮಿ. ಮಲ. ಅಣ್ಣಲ್‌-ಹಿರಿಮೆ, ಔನ್ನತ್ಯ, ಅತ್ಯುನ್ನತ ವ್ಯಕ್ತಿ, 
ದೊರೆ, ದೈವ] 
ಅಣ್ಣನಸಯ್ಯ (ನಾ). ಒಬ್ಬನ ಹೆಸರು: ನೊಟಂಬರೆಂ ಕಾದಿ ಗೆಲ್ಲು 
ಕಾಳಿಗಡೊಳೆಣ್ಣ£ಣ್ಣ]ನಸಯ್ಯೆ ಬಿಸುಗೆ ಕಳನಾಗಿ ಸುರಿಗಿಜಿದು ಕಾದಿ 
ಸತ್ತಂ (ಎಕ. 2೪, ಅರಸೀ. ೨೩೭-೭; 971). [2+ ಆಯ್ಯ,] 
ಅಣ್ಣವಳಿ (ಕ್ರಿ). ಅಂದಗೆಡು (?) : ತಳಿರ ತೊಟ್ಟಲೊಳಿಟ್ಟು ಸಣ್ಣ ನನೆಗಳ | 


ನನೆಯಳ್ಕಿಯನಿಕ್ಕಿ ಪಣ್ಣ ಬಾಯಿನಮನಣ್ಣ(ಪಾಠಾಂ. ಮಂ ಬಣ್ಣ 2]ನಳಿಯದೆ | 
ಕೊಟ್ಟು 'ಚೂತವಲ್ಲಭನೆಂದು ಪೆಸರಿಟ್ಟು (ಗಿಂಕ. ೨-೭೧ ವು. ಅಣ್ಣ ಳಿ : 135 
ಅಣ್ಣ ನಳಿಯದೆ ಬಣ್ಣಗುಂದದೆ ಹುಣ್ಣಿ ಮೆಯ ಸಸಿಯಂತೆ ಚೆಲುಚೆಲು | 
ವೆಣ್ಣುಗಳು ಸಹ ಬಂದನು (ಸಾಳ್ವಭಾ. ೮-೯೬). [ಅಣ್ಣೃ+ ಆಟ್‌] 1. 

| 


ಅಣ್ಣಾ ಜಿ (ನಾ). ಅಣ್ಣನನ್ನು ಗೌರವದಿಂದ ಅಥವಾ ಪ್ರೀತಿಯಿಂದ 
ಕಳೆಯುವಾಗ ಟಾ ನಿರ್ದೇಶಿಸುವಾಗ ಉಪಯೋಗಿಸುವ | 


ಮಾತು: ಎಲೆ ಅಣ್ಣಾಜಿ ನೀಂ ಪಿರಿಯನೆಂದು ಭಾವಿಸದೆ ಅವಿವೇಕದಿಂ 40 


ವಿನಯಂ ಮಾಡದಾದೆ (ಪೂರ್ವಪು. ೫೨); ನಾನಿತ್ತ ತೆಜದೊಳೆನ್ನಣ್ಣಾಜಿ | 
ಕೊಂಡ (ಭರಚ. ೩೫-೭೯); ಪೋದವ ಶ್ರೀಧರನಿದ್ದವ ಫಣಿಸುತ ಜೀ 
ಬೇಡಣ್ಣಾಜಿಯೊಳು (ನಾಗಕು. ೧೧-೩೬). 

[ಅಣ್ಣ -ಜಿ ( € ಜೀಯ). 1 ತಮಿ. ಅಣ್ಣಾಚ್ಚಿ -ಹಿರಿಯ| 


ಸಹೋದರ] [+s 
[4 


ಅಣ್ಗಾವಂಟಿಗಾರ "ಅಣ್ಣಾ ವಟ್ಫ ಗಾರ > ನೋ, 


50! ಅಣೆ ಕಗ (ನಾ). ೧. ಹೆಣ್ಣಿಗ; ಹೇಡಿ (8). ೨. ಶಂತ್ರಿ 


ಆಣ್ಣಿಗ ಇರ್ಬರರಸುಗಳಲ್ಲಿ ಪಡೆದು ದೇವಭೋಗ (ಎಕ. 1%, ಬೆಂಗಳೂ. 
೪೦-೬; 830) ; ಶ್ರೀಮನೊ ಸ್ನ ಟಿಂಬಾಧಿರಾಜ ಆಯ್ಯಪದೇನನ ಮಗ ಅಣ್ಣಿಗ 
ಬೀರನೊಲಿಮ್ಟ ನಕ. ೩, ಗೋರೀಬಿ. ೪-೩ ; 12 ಸಿರಿವುರದೊ ಅಣ್ಣಿ 
ಓಣಿ] ಗನೊಳ್‌ ಕಾದಿ (ಮೈಆರಿ. ೧೯೩೨, ೩೭-೩; 950). [ಅಣ್ಣ+* -ಇಗ] 
; ಮೋಸಗಾರ 
(ಸ್ಕಾ ಡರ್‌). ೩. ಕಾಮುಕ (ಸ್ಕಾ ಡರ್‌). 

[4 ? ತನಿ. ಅಣ್ಣಗನ್‌ ಇ ನಪುಂಸಕ] 


ಅಣ್ಣಿಗಧನಂಜಯ (ನಾ). ಒಬ್ಬನ ಹೆಸರು: ಸ್ವಸ್ತಿಶ್ರೀ [ಪ್ರವರ] 


ಮೇರು ಅಣ್ಣಿಗಧನ್ತಾಯನ್ಸ ವನ xxXXxG ಮಹೇಶ್ವರ ಸಾಹಣಿಯ 
ಮಗ (ಸಾಇಇ. 1x-i, ೭೦೭-೧; 8007). [ಅಣ್ಣಿಗ್ಯ * ಧನಂಜಯ] 


; ಅಣ್ಣಿಗೆಲಕೆ, ಅನ್ನಿಗೆಟ್‌ (ನಾ). ಒಂದು ಊರಿನ ಪೆಸರು: ಬೆನೆಯಿತ 


ವೆಕಂ ಅಣ್ಣೀ£ಣ್ಣಿ]ಗೆಆಕಿ ಇಟ್ಟಿಗೆ, .. ಏತೇಷಾಂ (ಇಆ. ೪11, ೨೨೦-೨೮; 
658) ; ಸ್ವಸ್ತ್ಯಕಾಲವರ್ಷ ಶ್ರೀ ಪ್ರಿಧ್ವೀವಲ್ಲಭ ಮಹಾರಾಜಾಧಿರಾಜ 
ಪರಮೇಶ್ವರ ಭಟಾರರ ರಾಜ್ಯಮುತ್ತರಾಭಿವೃದ್ಧಿ ೫ ೫ x ಅ[ಣ್ಲಿ)£ಣ್ಮಿ] 
ಗೆಜ್‌ (ಸೌಇಇ. 2-1, ೩೩-೧ ; 875) ; ಚಂಧಾವುರ ಆರಗ ಚಂದ್ರಗುತ್ತಿ 
ಆಣ್ಣಿಗೆಜಕಿ ಹುಲಿಗೆಜಕಿ ನಿಡುಗಲ್ಲು (ಎಕ. ೪, ಬೇಲೂರು. ೭೫-೬೧ ; 1382). 
ಅನ್ನಿಗೆಆ? : ಬೆಳೊಲ ಮೂನೂಬುಮನಾಳುತ್ತುಮನ್ನಿ(ಣ್ಣಿ ?) ಗೆಜಕಿ 
ಹೊಳಿ (ae. X11, ೨೧೯-೧೯ ; 814). 

ಅಣ್ಣಿ £ಣ್ಣಿ 3ಗೇಂಕಿಯಗೋಲು - ಅಣ್ಣಿ ಗೆಜೌ್‌ ಎಂಬ ಊರಿನ ಲ್ಲಿ 
ಬಳಕೆಯಲ್ಲಿದ್ದ ಒಂದು ಅಳತೆಯ ಕೋಲು: ಪುರಿಗೇಟೆ ನಾಡೊಳ 
ಗಣ ಮಚಕ್ತಿಯವಾಡದ ತೆ 0 ಕೈಣ ಪೊಲಜೊಳಗೆಯಣ್ಣಿ ಓಣ್ಮಿ)ಗೇಚೆಯ 


12 


ಅಣ್ಣಿಸು ೧೭೮ 
ಗೋಲೊಳ್ಸರ್ವ್ವಬಾಧಾಪರಿಯರಂ ಸವ್ವ ೯ನಮಶ್ಯಂ ಕೊಟ್ಟ ಮತ್ತರ್‌ ; 
ನೂಜು (ಸೌಇಇ. ೫1-1, ೪೮-೧೧ ; 10). [ಅಣ್ಣಿ + ಕ] | 

ಅಣ್ಣೆಸು (ಕ್ರಿ). ಬಯಸುವಂತೆ ಮಾಡು; ಆಸೆಪಡಿಸು; ಆಕರ್ಷಿಸು: | | 
ಅಣ್ಣೆನೆಂಬಣ್ಣಗಳ ಆಣ್ಣಿಸುವುದು ಹೊನ್ನು. ಅಣ್ಣೆನೆಂಬಣ್ಣ ಗಳ ಅಣ್ಣೆ | 

ಅಣ್ಣೆನೆಂಬಣ್ಣಗಳ ಅಣ್ಣಿಸುವುದು ಮಣು (ಗಣಭಾ. [ 


ಸುವುದು ಹೆಣ್ಣು. 
೪೨-೫; ವಚಶಾ. 1, ೨೪೬-೧೧). [ಅಣ್ಮ್‌ +- ಇಸ್ಕು] | 
ಅಣ್ಣು, "ಅಣ್ಮ್‌' ನೋ. | 


ಅಣ್ಣು (ನಾ). ಹೆಂಗಸು (8). ([-? ತೆಲು. ಅನ್ನು - ಹೆಂಗಸು) 
ಅಣ್ಣು (ನಾ). ಮಕ್ಕಳನ್ನು ಪ್ರೀತಿಯಿಂದ ಸಂಬೋಧಿಸುವಾಗ ಬಳ 
ಸುವ ಮಾತು (ಸ್ಯಾಂಡರ್‌). [ಆ ಅಣ್ಣ] 10 
ಅಣ್ಣೆ, (ನಾ). ಬಯಕೆ (?): ಸುರಕುಜದಾ:ವೆಗಳುಮಂ ಸೊಗಯಿಪ 
ಸುರಭಿಯ ಹಿಂಡುಗಳಂ ಚಿಂತಾಮಣಿಯುರುತರಕರಿಗಳನವರಿವರೆನ್ನದೆ 
ಮೊಗನೋಡದೆ ಕೊಟ್ಟು ಎರೆನಣ್ಣೆಯ ತೀರ್ಪಜಸಿದುಂ ವಿತರಣ ಸುರಗಿರಿ 
ಮನೆಮನೆದಪ್ಪದೆ ಬಂದಿರೆ [ವರತರ]ಚಾಗದ ಮಹಿಮೆಯ ಮೆಜಕಿದಂ 
ಜನಕಂ ವೆಸುಧಾಜನಕಂ (ಕುಮುರಾ. ೪-೫೭). [ಆ ಆಣ) | 
ಅಣ್ಣೆ (ನಾ). ಅಣ್ಣೆಸೊಪ್ಪು (?) : ಅವನುಪಕಾರಮನಾಂ ಪೇ(ಟ] 
ವೇಟ್ಟುದೆ ನಮ್ಮ ತಿರಿದು ತಂದುಣ್ಬಶನಕ್ಕ ವ[ರ]ಣ್ಣೆ ಸೂಜಿಮೊನೆಯೆನಿಸು 
ವೆಣ್ಣೆಯುಂ ಬಂಗುಮಾದ ಕೆಆಿಯುಂ ಪೇಟ್ಗುಂ (ಸುಕುಮಾ. ೨-೬೮). 
[ಜೇ.?] 
ಅಣ್ಣೆ (ನಾ). ಏಟು; ಹೊಡೆತ; ಬೆರಳಿನ ಗೆಣ್ಣುಗಳ ಮೇಲೆ ಹೊಡೆ |20 
ಯುವುದು (ಸ್ಕಾಂಡರ್‌). | 
ಅಣ್ಣ ಹಾಕು- ಬೆರಳೆ ಗೆಣ್ಣುಗಳ. ಮೇಲೆ ಹೊಡೆ: - ಅಂಕೆಗಳು | | 
| 


ತಪ್ಪಿದರೆ ಆಯ್ಯನವರು ಹತ್ತಣ್ಣೆಗಳ ಹಾಕುವರು (ಸ್ಯಾಂಡರ್‌). [1] ! 
ಅಣ್ಣೆ (ಗು). ಉತ್ತಮವಾದ; ಶ್ರೇಷ್ಠವಾದ. "ಅಣ್ಣೆನೂಲು' | | 
"ಅಣ್ಣೆ ವಾಲ್‌? ಪರಾ. [2] [25 ಅ 


ಅಣ್ಣೆ ಕಲ್‌, ಅಣೆಕಲ್ಲು, ಅಣ್ಣೆಕಲ್ಲು (ನಾ). ಆಟವಾಡುವಾಗ, | 
ಸೇಲಕ್ಕೆ ಹಾರಿಸಿ ಕೈಯೊಡ್ಡಿ” ಬಡಿದುಕೊಳ್ಳುವ ಸಣ್ಣ ಕಲ್ಲು ;; | 
“ತಿಜಕಲ್ಲು” : “ತಿಆಕಕೆಲ್ಲೆನುತುಂ ಕವಿಗಳ್‌ ನಿ ಪೇಲಲ್ವ ಣ್ಲೆಕಲ್ಲ | 
ದಕ್ಕುಂ” (ಕವಿಕಂ. ೨೨೭) ; ಬೆಸಸಬಹುದೇ ರಾಯ ನನಗೀ ಚಿಸನನಕಟಾ | 
ಚಂದ್ರ ಸೂರ್ಯರ ಹೊಸೆದು ಮುಕ್ಕದ್ರಿಗಳ ಕಿತ್ತಾಡಣ್ಮೆಕಲ್ಲುಗಳ ವಿಸದಿ |30 
ಯನು ಕುಡಿಯೆನಲು ಮಾಡೆನೆ (ಜಾ ೧೨-೪೮) ; ಉಣ್ಣದುರಿವತಿ 
ಬಲರ ಶಿರಗಳನಣ್ಣೆಕಲ್ಲಳನಾಡಿ (ಕೊ ಗಯ. ೨೫-೮೭). ಅಣೆಕಲ್ಲು 
(ಸ್ಯಾಂಡರ್‌). ಅಣ್ಣೆ ಕೆಲ್ಲು: ದಣ್ಣನೆ ದಣಿದಾಡುವಣ್ಣೆಕಲ್ಲವರುಜಕಿ ಹಣ್ಣಿ 
ಕೊಂಡಿಟ್ಟಾಡುವವರು (ಭೈರನೇ. ೪-೧೬೪). "ಅಣ್ಣೆ ಕಲ್ಲಾಟ, “ಅಣ್ಣೆ 
ಕಲ್ಲಾಡು' ಪರಾ. [ಅಣ್ಣೈ* ಕಲ್ಮ್‌] 

ಅಣ್ಣೆ ಕೆಲ್‌, (ನಾ). ಆಲಿಕಲ್ಲು: “ಆಲಿಕಲ್ಲು; ಆಲಿವರಲು-ಆನೆಕಲು, 
ಅಣ್ಣೆ ಕಲ್ಲು, ಕರಕವು'' (ಗಂಗಾಮ. ೨೮). ([ಅಣ್ಣೈ? * ಕಲ್ಕ್‌) | 

ಅಣ್ಣೆ ಕಲ್ಲಾ ಗ್ರ ಅಣೆಕಲ್ಲಾಟ (ನಾ). ಅಣ್ಣೆ ಕಲ್ಲುಗಳಿಂದ ಆಡುವ 
ಆಟ: 'ನೆಗಹಿ ಗಗನಕೆ ಬೀಳ್ವ ಗಿರಿಗಳ ತೆಗೆದು ೭ ಹಸ್ತದೊಳಣ್ಣೆಕಲ್ಲಾಟಗಳ | 
ನಾಡುತ ತಂದು ಕೊಟ್ಟರು de (ಅನಂರಾ. ೫-೪-೪೦). (40 
ಅಣೆಕೆಲ್ಲಾಟಿ (ಸ್ಕಾಂಡಂ). [ಅಣ್ಣೆಕಲ್ಸ್‌ + ಆಟ] | | 

ಅಣ್ಣೆ ಕಲ್ಲಾಡಿಸು (ಕ್ರಿ). ಅಣ್ಣೆ ಕಲ್ಲಿನ ಹಾಗೆ 'ಎಸೆದಾಟಕ್ಕೆ ಒಳಗಾಗು! | 
ನಂತೆ ಮಾಡು; ತಿರಿಕಲ್ಲಾ ಡಿಸು; ಎಸೆದಾಡು: ದಿಕ್ಬಾಲರ ಚರ್ಚ | 
ಸುತುಮಗಮನೋರಂದದಿಂದಣ್ಣೆ ಗ ಡಿಸುತುಂ ಪರ್ವಿತ್ತಗುರ್ಪಿಂ ತಳೆ | 
ದೊಗೆದ ಗಂಭೀರಭೇರೀನಿನಾದಂ (ಶಾಂತೀಶ್ವ. ೧೫-೩೪). 

[ಅಣ್ಣೆಕಲ್ಮ್‌ + ಅಡು + -ಇಸ್ಕು] 


45 


ಅಣ್ಣಿಕ್ಕು ( 


ಅಣ್ಬಿಕ್ಕು 


! ಅಣ್ಣೆಕಲ್ಲಾಡು (ಕ್ರಿ). ೧. ಅಣ್ಣೆಕಲ್ಲಾಟವನ್ನು ಆಡು. ೨. ಅಣ್ಣೆ 


ಕಲ್ಲಾಟದ ಕಲ್ಲುಗಳ ಹಾಗೆ ನಿಸೆದಾಡು; ತಿರಿಕಲ್ಲಾ ಡು: ಚೆಟ್ಟಿ 
ನಶ್ರ ಮದಿನಾಟಿಂದಣೆ ್ಲಿಕಲ್ಲಾಡಿದಂ ತಟ್‌ ಕಲ್ಲಾಡಿದನೇನಸಿಪ್ರ ಬಳನೋ 
(ಎಕ. ೪1, ಚಿಕ್ಕಮ. ೨೧-೧೭ ; 1178) ; ಆಲಿವರಲಂ ಪೊಯ್ದಣ್ಣೆ ಕಲ್ಲಾ 
ಡಲುಂ ಸಟ ಡಲದೇಂ ತಗುಳ್ಳುವೊ ಮನಸ ಕೈಂಪ್ರ್ರೀತಿಯಿಂ ಚಾತಕಂ 
(ಅನಂಪು,. ೯೯) ; ಬೆಟ್ಟಿ ನಣ್ಣೆಕಲ್ಲಾಡುವ ಚಂದ್ರನಂ ಪಿಡಿದು ಸೂಡುವ 
(ಸೂಕ್ತಿ ಸು. ೮-೩೭೬) ; ಅಣ್ಣತಮ್ಮಂದಿರಿರ್ವರುಂ . . . ಬಿಲ್ಲೊಂಡೆದ್ದು 
ಕೋಪದಿಂದಣ್ಣೆಕಲ್ಲಾಡಿದರ್‌ ಪಟುಭಟರ ತಲೆಗಳಂ ಬಾಣಪ್ರಯೋಗ 
ದಿಂದೆ (ಜೈ ಮಿಭಾ. ೨೧-೧೨) ; 
ಚಿಬಪು. ೨೫-೨೭ ನೋ). 


(ಕಬ್ಬಿಕಾ. ೨೫೫ ; 
[ಅಣ್ಣೆಕಲ್ಡ್ಮ + ಆಡ್ಕು) 


ಭರಚ. ೪೯-೧೨೬ ; 


; ಅಣ್ಣೆ ಕಲ್ಲು "ಅಣ್ಣೆ ಕಲ್ಕ್‌' ನೋ. 
ಅಣ್ಣೆ ಕೆಲ್ಲೊ ಡ್ಲು' (ನ). ಆಟವಾಡುವುದಕ್ಕಾಗಿ ಕುಪ್ಪೆ ಹಾಕಿ ಜೋಡಿ 


ಸಿದ ಅಣ್ಣೆ ಕಲ್ಲುಗಳ ರಾಶಿ: ತೊಳಪ ಸಾಲಗಾ ಪ್ರಯ ಬಾಲಕಂ 
ಕೆಳೆವಕ್ಕ ಳೊಡನಾಟಿದಶ್ಮಗೋಳಕಮೆಂದು ತಿಳಿದಣ್ಣೆ ಕಲ್ಲೊಡ್ಡು ಗಳನಾಡು 
ತದಜನಿಂದೆ ಗೆಲ್ಲೆಲ್ಲರಂ ಜಜಕಿಯುತೆ (ಜೈ ಮಿಭಾ. ೨೮-೨೪). 

[ಅಣ್ಣೆಕಲ್ಮ್‌ * ಒಡ್ಡು] 


; ಅಣ್ಣೆನೂಲು (ನಾ). ಶ್ರೇಷ್ಠವಾದ ದಾರ; ಹಸನಾದ ನೂಲು: ಹತ್ತು 


ಬೆರಳಿಗೆ ವಜ ಜ್ರಕೆತಿಸಿದುಂಗುರ ಗುತ್ತಾ ಪಟ್ಟಿಗೆ ಹಚ್ಚೆ ಮಣಿಯಣ್ಣೆನೂಲೂ 
ದುತ್ತಾ ಮಾಯಾರಾಣಿ ಸುರೆಹೊನ್ನ ಪಾದಾ ಸರಶಕ್ತೀ ಬಿರುದುಗಳಾ 
ಧರಿಸಿದಳು ಕೊರಳಿಗೆ (ಶ್ರೀಕೃಪಾ. ೫೪). 

[ಅಣ್ಣೆ * ನೂಲ್ಕು (ಆ ನೂಲ್ಮ್‌)] 


ಅಣ್ಣೆ ಸಲ್ಯ (ನಾ). ಒಂದು ಬಗೆಯ ಕಾಯಿಪಲ್ಯ (ಸ್ಕಾಂಡರ್‌). 


(ಅಣ್ಣೆ + ಪಲ್ಯ] 


ಅಣ್ಣೆಯ "ಅಣ್ಣಯ್ಯ' ನೋ. 


ಣ್ಣ ವಾಲ್‌, ಅಣ್ಣ ಕ್ಲ ವಾಲು (ನಾ). ಶ್ರೇಷ್ಠವಾದ ಹಾಲು; ಶುದ್ಧವಾದ 

ಹಾಲು: ಸವಿಗೆ ಸವಿಯೆನಿಪ ಮೇಲೋಗರಂಗಳನಿಕ್ಕಿ ರಾಗದಿಂದಣ್ಣೆ 
ವಾಲ್‌ ಸಕ್ಕರೆಗೆಳಂ ಬಡಿಸಿ (ಬಸರ. ೭-೧೧೩); ಪರದನಣ್ಣೆವಾಲಂ ಕೆನೆ 
ಮೊಸರೆಂ ಸದ ಫುತಮುಮಂ ಮನಮೊಸೆದುಣಲಿಕ್ಕ ಲ್‌ (ಧರ್ಮ ಪ. 
ಆಣ್ಮವಾಲಿಂ ಬೆರಸಿದ ಸಕ್ಕ ರೆಯ ತುಯ್ಕು ಲಿಕ್ಸಿ ದರಕೆಬರ್‌ 
(ನಳಚಂ. ೪೪೧) ; ಕನ್ನೆ ತಂದಿಟ್ಟಿಣ್ಣೆವಾಲಂ ಮುನ್ನ ವೀಂಟುತ" ಕಲ್ಲಿನಾಥಂ 
ತನ್ನು ದರದೊಳಗಿರಿಸಿದಂ ಕೋಳೂರ Pe (ಬಸಪು. ೧೪ ಸೂ). 
ಅಣ್ಣೆ ವಾಲು : ಅಣ್ಣೆವಾಲಿನಿದ ರಾಯಂಚೆಯುಂಬಂತೆ ಬಕನುಣ್ಣಬಲ್ಲದೆ 
[ಅಣ್ಣಿ * ಪಾಲ್‌] 


೮-೭) ; 


(ಮದೇಪು. ೧-೧೬). 


ಅಣ್ಣೆನಾಲು "ಅಣ್ಣೆವಾಲ್‌ ನೋ. 
35 ಅಣ್ಣೆ ವಾಲೆಕೆ (ಕ್ರಿ). ಶ್ರೇಷ್ಠವಾದ ಹಾಲನ್ನು ಹೊಯ್ಯಿ ; ಸೊಗಸಾದ 


ಹಾಲನ್ನು ಸುರಿ: ರಾಜಾನ್ನ ದಕ್ಕಿಯನ್ನ pA ಅಣ್ಣೆವಾಲೆಕೆದ 
ಪಾಯಸವು (ಚಂದ್ರಹಾ. Bi [ಆಣ್ಣವಾಲ್‌ + ಎರೆ (ಆ ಎಜಕ್ಕಿ)) 


ಅಣ್ಣೆವಾಲೌತಣ (ನಾ). ಶ್ರೇಷ್ಠವಾದ ಹಾಲಿನಿಂದ ಸಿದ್ಧಪಡಿಸಿದ 


ಆಹಾರ ಪದಾರ್ಥವುಳ್ಳ ಔತಣ; ಉತ್ಕೃಷ್ಟ ವಾದ ಭೋಜನ 
ಸಮಾರಂಭ: ಅಣ್ಮೆವಾಲೌತಣ ಮಾಡಿ ವ್ಯಂತರಿಗರನುಣ್ಣದೂಟದಿ 
ತಣಿಪಿದನು (ಭರಚ. ೫೩-೭೨). [ಅಜ್ಜಿ ವಾಲ್‌ + ಔತಣ] 


ಅಣ್ಣೆ ಸೊಪ್ಪು (ನಾ). ಹೊಲಗಳಲ್ಲಿ ಕಳೆಯಾಗಿ ಬೆಳೆಯುವ ಒಂದು 


ಜಾತಿಯ ಗಿಡದ ಸೊಪ್ಪು : “ಅಣ್ಣೆ ಸೊಪ್ಪು” (ಮೈಔಗಿ. ೧೯-೩೫೧) : 

ಕುಯ್ದು ತಂದ ಆಣ್ಣೇಸೊಪ್ಪು ಕೊಂಡುಕೊಂಡ ರಾಗಿ (ಹುಟ್ಟಿ ಹ. nor). 
[ಅಣ್ಣಿ * ಸೊಪ್ಪು] 

ಕ್ರಿ). (ಸುಗಂಧದ್ರವ್ಯವನ್ನು) ಲೇಸಿಸು; ಬಳಿ; ಸವರು: 


ಅಜ್ಬೆಸು ೧೭೯ 
ಅಣ್ಬಿಕ್ಕಿದ ಮಲಯಜಮಂ ಕೂಡೆ ಲಾವಣ್ಯಶೋಭಾಸ್ಪದನಪ್ಪಂಗಂ | 
ಗಳೊಳ೯ ನಾಣ್‌ ಫೊಡರೆ ತೊಡೆಯುತಂ (ಕಾದಂಉ. ೫೧೭) ; ಬಿಸಿಲೊಳ್‌! | 
ಬೆಮರ್ತ ವಿದ್ಯಾಧರಪ್ರಮದೆಯರ ಕದಪುಗಳ ಕುಂಕುಮದ್ರವಮನಾತ್ಮ | | 
ಪ್ರಸಾರಿತಕರಂಗಳಿಂ ತೆಗೆದಣ್ಬಿಕ್ಕಿಕೊಂಡನೆಂಬಂತೆಯುಂ (ವರ್ಧಪು./ | 
೬-೨೩ ವ); ವೀಳೆಯಂಗುಡುವ ಮೇಲುದಂ ಪಿಡಿವಣ್ಛಿಕ್ಕುವ ತಲೆಯಂ | 51 
ಪಿರ್ಕುವ (ಪಾರ್ಶ್ರಷು. ೧೨-೬ ವ); ಮಿದುಳಿಂದಣ್ಬಿಕ್ಕಿ ಬಂಬಲ್ಲರುಳ | 
ಪಿಣಿಲ ಪೂಮಾಲೆಯಂ ಸೂಡಿ (ರಸರ. ೨-೧೨೪). for + ಇಕ್ಕು) 

ಅಣ್ಬಿಸು (ಕ್ರಿ). - ಅಣ್ಟಿ ಕ್ಕು : ಜವಾದಿಯನಣ್ಣಿ ಸುತೆಳದುಪ್ಪುಳಮಂ ಸೋ ; 
ದಿಸಲೆನುತೊರ್ವಳ್‌ ಕಿಜುವೆರಲುಗುರ್ಗೊನೆಯಿಂ ಕರ್ದುಕುತಿರೆ(ಜಯಕಾ. : 

[ಅಣ * -ಇಸ್ಟು] | 

ಅಣ್ಬು,, ಅಂಪು (ನಾ). ೧. ಬಳಿಯುವುದು ; ಸವರುವುದು; ಲೇಪಿಸು | 
ಪುದು; ಲೇಪನ: “ ಅಣ್ಟೆಂದು ಲೇಪನಕ್ರಿಯೆ» (ಕಶಸಾ. ೨೪-೪೯೬) ; | 
| 

| 


೧-೬೧). 


“ ಅಣ್ಣೆಂದು ಲೇಪನಕುಸಿರ್ವರ್‌  (ಕವಿಕಂ. ೨೦೦) ; ಮೃಗಮದದಣ್ಪು 
ಜಾಜಿಯ ಬಲಲ್ಮುಡಿ. .. ಎಂಬಿವು ಮನಂಗೊಳೆ (ಆದಿಪು. ೧೨-೧೨); | 
ಎಳವಸುಯಾಗೆ ಬಾಳಕಿಗೆ ಬೆಳ್ಚಡರ್ದಂಗದೊಳಣ್ಬನಿಕ್ಕಿ ದರ “ರ ಗ್ಗ 
ಪಂಕದಿಂ (ಅರ್ಧನೇ. ಹರಿಚಂದನದಣ್ಣಂ ಹಂದೆ ಸುಧಾಕರ! 
*ಿರಣಾಮೃತಮಂ ಕಾಗೆ ಸರೋವರ ಸರಸಿಜಮಂ ಕಪ್ಪೆ ಒಲ್ಲದೊಡೇಂ ಗಳ | 
ಕೆಟ್ಟುವೆ (ಕುಮುರಾ. ಪೀ. ೩೪) ; ಕಪ್ಪುರವಳುಕಂ ಘುಸ್ಫಣಮನೊಳ್ಳ | ಗ 
ತ್ತುರಿಯಂ ಚಂದನರಸಮಂ ಪನಿನೀರೊಳ್‌ ಮೇಳಿಸಿ ಸಂತಸದಣ್ಪಂ ಗೈದುಂ | | 


೪-೯೪) % 


(ಉದ್ಭದೇ. ೩-೪೬) ; ಪರಿಪರಿಯುಡೆತೊಡವುಗಳ ಪೂಸರಗಳ ಬ್‌ 20 | 
ದಣ್ಬ ಬಯಸದೆ ಗರತಿಯರಿದನುಳಿದಿರಲಾಗದೆಂಬಲಂಕರಣ ಮಾತ್ರವ 
ಧರಿಸಿಹಳು (ಹದಿಬ. ೭-೯). ೨. ಮೈಗೆ ಲೇಪಿಸಿಕೊಳ್ಳುವ ಸುಗಂಧ 
ಶ್ರವ್ಯ; ಲೇಪನವಸ್ತು : ಚೆಳ್ನೊರೆ ಸಿರಿಕಂಡದಕ್ಟೆನೆ ವಿರಾಜಿಸೆ (ರಾಜಶೇ. 

). ಅಂಪು: ೧. “ ಅಂಪೆಂದನುಲೇಪನದೊಳ  (ಕರ್ಣಾನಿ. ೨೮) ; 
೩. 1೬. ವಣ್ಪ]ನಿಕ್ಳುವಡಿಯೂಡುವ ಕನ್ನ ಸಡಿದೋರ್ಪ |2 
(ವರ್ಧಪು. ೫-೪೪). [ಅಣ್‌ -ಪು) | 


ಇ 
ಣ್ಪ್ಯು (ನಾ). ನಂಟತನ; ಬಾಂಧವ್ಯ; ಸ್ನೇಹ (೪). | 
[4 ? ತಮಿ. ಮಲ. ಅನ್ನು - ಪ್ರೀತಿ, ಪ್ರೇಮ, ಭಕ್ತಿ) | 
ಅಣ್ಣುಗೆಯ್‌ (ಕ್ರಿ). ಬಳಿ; ಲೇಪಿಸು: ಮೀಉಗುವ ವಜ್ರದೋಲೆಗಳ 
ಪಾಲೆಗಳೊಳ್‌ ತಳೆದಣ್ಣುಗೆಯ್ದು ಬಾಂದೊಜಸೆನೊರೆಯಂತೆ ತೋರ್ಪ |30 
ಸಿರಿಖಂಡಮನೊರ್ವ ಬೆಡಂಗಿ (ರಾಜಶೇ. ೭-೮). 
[ಅಣು * ಗೆಯ್‌ (ಆ ಕೆಯ್ಮ್‌)) 
ಅಣ್ಬುನಿಡಿ (ಕ್ರಿ). ಲೇಪನವನ್ನು ಹೊಂದು; ಬಳಿದುಕೊ: ಶ್ರೀ 
ಪಾಲ್ಗುರ್ಜರ ಭಕ್ತಿಯಣ್ಟುವಿಡಿದಾ ಶ್ರೀಶೈಲಮಂ ಮಾಣ್ಣು (ಎಕ. ೫೪1, | i 
ಗುಬ್ಬಿ, ೬೨-೪ ; 1896). (ಅಣ್ಣು + ಪಿಡಿ] 185 
ಣ್ಮ (ನಾ). ಪ್ರೀತಿಪಾತ್ರ (?) : ಶ್ರೀಮತು ನೀರಬಲ್ಲಾಳದೇವ ಮಚ್ಚಿ | 
ಸ ಕನ್ನ ಯನಣ್ಮ ಮುದ್ದ dona XXX ಸಪ 
(ಎಕ. ೫೪1, ತಿಪಟೊ, ೩೯-೧೩ ; 1300). [ಆ ? ಅಣ್ಮ್‌] 
ಅಣ್ಮು,, ಅಮ್ಮು, ಅಟ್ಟು (ಕ್ರಿ). ೧ ಪೌರುಷವನ್ನು, ಪರಾ 
ಕ್ರಮವನ್ನು ತೋರಿಸು: “ಆಣ್ಮು- ಪೌರುಷೇ ? (ಶಮಧಾ) ; ಒಡನೆ | 140; 
ದರಿದ್ದ ್ರಕಿಲ್ಲನುಭಿಮಾನಿಗಳೆಸ್ಟೊ ಡಂ... ಆಜಿಯೊಳುರ್ಚಿ ಕೈದುವಂ ಪಿಡಿ | | 


ವನಕೆಲ್ಲಿಮುಣ್ಮುವೊಡಮಾ ಯಾಗಮೇಕೆ ಕನಿಸ್ಮಮಪ್ಪದೋ (ಕಾವೃಸಾ. | | 


೪೨೩; ಶೂದ್ರಕ) ; ಸಂಗ್ರಾಮದೊಳಂಜಿದ ವಿದ್ಯಾಧರರ್ಗಭಯಂಗೊಟ್ಟಣ್ಮೆ | 
ಕಂಡರ ತಲೆಯೊಳ್‌ ಕೆಯ್ಯಿಟ್ಟು ಅಂಜದಿರಿಮಂಜದಿರಿಮೆಂದು (ಶಾಂತಿಪು.| | 
೪-೫೭ ವ); ಗೆಲಲಾರ್ಪೊಡಿಆಕಿದು ಗೆಲ್ವುದು ಗೆಲಲಾಜದೊಡಣ್ಮಿ ಸಾವು 45 
ದಾಳ್ಗಿನಿತೆ ಗುಣಂ (ಗದಾಯು. ೨-೨೧) ; ಕಿಚ್ಚನಿಕ್ಕಿ ಜಲಮಂ ಹಾ | 


ಅಣ್ಮುಗುಂದು 


ಪಾಯ್ಡಣ್ಮೆ ಸತ್ತೀ ದುಃಖಾಗ್ನಿಯನೋವೊ ನೀಗದಿರಲಿಂದೀ ಬಾಟಕ್ಕಿ 
ಮೇಣ್‌ ಪಟ್ಟಿಮೋ (ಧರ್ಮಾಮೃ. ೪-೮೨). ೨. ಸಮರ್ಥವಾಗು ; ಶಕ್ತ 
ವಾಗು : ಅಣ್ಣನ ಕಣ್ಣನ್ನೆಗೆ ಖಾಆಲ[ಣ್ಮ]ದೆ ಸಮಂತಿರ್ದರ ಪೃಥಾ 
ಪುತ್ರರ್‌' (ಪಂಪಭಾ. ೭-೯); ಭಯಂಕರಧ್ವಾನಮಂ ಕೇಳ್ದೆಲ್ಲಿಯುಂ 
ನಿಲಲಣ್ಮದೆ ಓಡಿ ಬರ್ಪುದುಂ (ಪಂಚತಂ. ೪೧-೭); ಶಿವನ ವಿವಾಹೋ 
ನ್ನತಿಯಾಕೃತಿಯೆಂದೆನೆ ಭಾರತಿಯೆನಗನುಕೂಲೆಯಾಗದಿರಲಣ್ಮುವಳೇ 
(ಗಿರಿಕ್‌ ೧೧೯); ಮಂಡಳಿಕೆ ಮಾರ್ತಂಡಂಗೆ ಮೆಯ್ದೋಜಲಣ್ಮದೆ 
(ಪುನ್ಪಪು. ೪-೫). ಅಮ್ಮ: ೧. ಅಹುದೆನಲಮ್ಮೆನು ಅಲ್ಲೆನಲಮ್ಮೆನು 
(ಪ್ರಭುವ. ೪೨-೩೨); ಬವರದೊಳನ್ಮಿ ಕಾದುವರಿಭೂಭುಜರಂ ಭುಜರಮ್ಯ 
ಖಡ್ಗದಿಂದಮಿಜ*ದಗಲ್ವುವಂ ಹರಣದಿಂ (ಕೊಲ್ಹಾಶಾ. ೯-೩೫; 1170); 
ಉಮ್ಮಳಿಯಪ್ಪಿನವರಿಬಲವನ್ಮಿ ಕಣುತ್ತಿಆಿದನುಆದೆ ನಾಯಕ ಮೈಲಂ 
(ಎಕ. vi, ಹೊನ್ನಾಳಿ. ೩೮-೫; 1196). ೨, ತಲೆಯಂ ಬಾಗಿ ದೂರದೊಳ್‌ 
ಪೊಡನಟ್ಟು ಕೆಲಕ್ಕೆ ಪೋಗಲಮ್ಮ £ಣ್ಮ 23 ದಗಲೆ ಕುಳ್ಳಿರ್ದ ಚಂದ್ರಾ 
ಪೀಡನಂ ನೋಡಿ (ಕಾದಂ. ೪೭೪); ದೃಷ್ಟಿ ವಾರೆ ನಿಮ್ಮ ನೋಡಿಲೊಡನೆ 
ಬೆಟ್ಟದಷ್ಟು ತಪ್ಪುಳ್ಳೊಡೆ ಮುಟ್ಟಲಮ್ಮವು ನೋಡಾ (ಮಹದೇ. ೯-೧); 
ಅಮಜಕಿವೊಡಮುಸಿರಲಮ್ಮೆವಾಳ್ವನ ಗತಿಯೆಂ (ಶಮದ. ೨೨೪ ಪ್ರಯೋ); 
ತಂದೆತಾಯ್ಗಳ ಮಾತುಗಳ ನಾನೆಂದುವುಂ ಧಿಕ್ಕರಿಸಲಮ್ಮೆನು (ಬಸಪು. 
೨೪-೧೫); 'ರಿಪುಬಲಡೇಆ ನಾಲಗೆ ಹೊಗಳಲನ್ಮುದು (ಕುವ್ಯಾಕ.೧೧-೧೫); 
ಅಮ್ಮೆನಯ್ಯೋ ಸ್ತ್ರೀಯರೊಳು ಮನ ನೆಮ್ಮಿಹುದು (ಸಾಳ್ವಭಾ. ೧೦-೫೨). 
ಅಮ್ಮು : ೧. ತುಟಬಣವಹನಿಣಿಂಗರಾಯಂಗಬಲ`ಕ್ಮಿ ಸತ್ತ (ಎಕ, ೫, 
ಮುಳಬಾ. ೨೬-೧೦; 860); ತಳ್ತಿಅಕಿದು ಅಟಕ್ಕಿ ಸತ್ತಂ (ಎಕ. 1%, ಕಾನಕಾ. 
೪೮-೧೮ ; 899). [ದೇ] 

ಅಣ್ಮ್ಮ್ಯು, ಅಮ್ಮು (ನಾ). ಪೌರುಷ; ಪರಾಕ್ರಮ; ಸಾಹೆಸ: 
“ ಅಣ್ಮೆಂದೆನೆ ಪೌರುಷದೊಳ್‌  (ಕರ್ಣಾನಿ. ೧೩); “ಸಾಸ ದಪ್ಪಮದ 
ಟಾರ್ಪಣ್ಮೆಂದೆನ್ಸ್ನಲ್‌ ಪರಾಕ್ರಮಾಖ್ಶಂ'' (ಕವಿಕಂ. ೧೨೫) ; ಭುವನ 
ಭವನಕ್ಕೆಲ್ಲಮಾಯಮುಮಳವುಮಜಸಿವುಮಣ್ಮುಂ ಪುಟ್ಟು ವ ೦ತೆ ಪುಟ್ಟ 
(ಪಂಪಭಾ. ೧-೬೬ ವ) ; ರವಿನಂದನ ನನ್ನಿ ಚಾಗಮಣ್ಮೆಂಬಿನಿತರ್ಕಂ ನೀನೆ 
ನೊತ್ತಮೊದಲಿಗನಾದೈ (ಗದಾಯು. ೫-೧೭); ಏತಆ ಮಾತೊ ಭೂತಳ 
ಡೊಳರ್ಥವಿಹೀನನ ಶೌಚಮಣ್ಮ ಪೆರ್ಮಾತು ಕುಲಂ ನೆಗಟಕ್ತಿಯಿನಿತುಂ 
ವಿಫಲಂ (ಕಾವ್ಯಾವ. ೫೩) ; ನಿನ್ನಂ ಗೆಲ್ಲಲ್ಲದೆ ಕಾಟಕ್ಲಿಡೆದೆನಾಜೊಡೀ ಬಿಲ್‌" 
ಊಜುಂಗೋಲಕ್ಕೆ ಅಣ್ಮು ಕಣ್ಮಾಯಮಕ್ಕೆ (ರಾಮಾಶ್ಚ. ೯೨-೨೦). 
ಅಮ್ಮು: ಭರಂಗೆಯ್ದು ನಿಂದಲ್ಲಿಯಮ್ಮುಂ ಚಲಮುಂ ಪೆರ್ಚುತ್ತಿರಲು 
ಪೊಯ್ಸಿದಂ (ಎಕ. ೪, ಹಾಸನ. ೬೫-೩೩ ; 1557). [೮ ಆಣ್ಮು 1] 

ಅಣ್ಮುಕಾಲಿ (ಫು; ಪರಾಕ್ರಮಿ; ಸಮರ್ಥ; ಸಾಹಸಿ : ಧರೆ ಲೇಸೆಂ 
ಗಂ - ಸಿರಿಯೊಳ್‌ ಕಟ್ಟಿಣ್ಮುಕಾಜಂ ವಿತತವಿತರಣೋತ್ಸಾಹ 
ದೊಳ೯ ಗೆಲ್ಲಕಾಜಂ (ಅರ್ಧನೇ. ೧-೩೭). [ಅಣ್ಮು ರದ -ಕಾಜ) 

ಅಣು ಗಿಡು (ಕ ಕ್ರಿ). ಪರಾಕ್ರಮ, ಪೌರುಷ ನಾಶವಾಗು ; ಶಕ್ತಿಹೀನ 
ವಾಗು : ಅನ್ವಯಾಗತ ನಭೋಗತಿಗಳ್‌ ಬಿಲ್ಲಂ ಸರಳ್ಳಮಣ್ಮುಗೆಟ್ಟು 
ಮಿಟ್ಟಿ ಡೆಯುಮಾಗಿ ತೊಟ್ಟನೆ ನೆರೆದುರುಳೆ (ಶಾಂತಿಪು. ೪-೩೩ ವ); ತೃಷೆ 
ಯೊದವಿಂಗಳ್ಳಿ ಬಾಯ್ವಿಟ್ಟು ಬೇಗಂ ಕುಸಿದೋರಂತಣ್ಮುಗೆಟ್ಟೋಡದೆ... 
ನಿಂದಂ 'ಯೋಗಿವಂದ್ಯ ೦ (ಧರ್ಮಾಮೃ. ೧೧-೨೦೧). 

[ಅಣ್ಮ್ಮು * ಕಿಡು (ಆ ಕೆಡು)) 

ಅಣ್ಮುಗುಂದು (ಕ್ರಿ). ಪರಾಕ್ರಮಗುಂದು; ಪೌರುಷ ಕಡಮೆ 
ಯಾಗು: ಪೂಣ್ಣ ಪೂಣ್ಯೆ ನೇರ್ಸ್ಪಡೆ ನಡೆವನ್ನೆಗಂ ನಡೆದನಳ್ಳದೆ 
ಬಳ್ಳದೆ ತನ್ನೊಡಲ್‌' ಪಡಲ್ವಡುವಿನಮಜ್ಮುಗುಂದನೆ ದಲೇನಭಿಮಾನಧನಂ 
ಸುಯೋಧನಂ (ಸಂಪಭಾ. ೧೩-೯೭). (ಅಣ್ಮ್ಯ್ಯು + ಕುಂದು] 


ಅಜ್ಮುಗೆ 


ಅಣ್ಮುಗೆ, ಅಮ್ಮುಗೆ (ನಾ). ಪರಾಕ್ರಮ; ಪೌರುಷ; ಸಾಹಸ : ನಗೆ | 
ಯಲ್ಲೇ . . . ಬಿಟ್ಟಿ ಕಣ್ಣಗಿದಂತಾ ಭಯದಿಂದೆ ಬೆಂದ ಗ 
ಮಹಾಭಾಗರಣ್ಮುಗೆಯೆಂದೀ ವಿಭು ಬೊಪ್ಪಡೀವನಲೆನಂ ಸತ್ವಾಧಿಕಾನ್ಯಾ 
ಘಮಂ (ಎಕ. ೪11, ಶಿಕಾರಿ. ೧೯೭-೫೩ ; 1181). ಅಮ್ಮುಗೆ : ಕಾಳಗ 
ದಮ್ಮುಗೆಯ ವಿಕ್ರಮದ ವಿವರಣವಿಡೈ ಫಲಿಸುವುದೇ (ಕುವ್ಯಾವಿ. ೮-೫೩); 
ಎತಕಂಬತಟೇ ದೌರ್ಮನಸ್ಯ 3 ದಾವಶಿಖಿ ಮನದಮ್ಮು; ಗೆಯ: 
ಹ ಬಹ ೩-೧-೬). [ಅಣ್ಮು; * -ಗೈ) 
ಇ್ಮ್ಮಟ್ಟು (ನಾ). ಸೋಕುವಷ್ಟು ಹತ್ತಿರ; ಅತ್ಯಂತ ಸಮಾಪ: 
ಆ p ky ಳಮಾ ಕಾರ್ಯನೆಂಬಲ್ಲಿ 10 ಸಂಗರಮಣ್ಮುಟ್ಟಿಂದುದೆಂಬಲ್ಲಿ 
ಮೆರ್ದೆಗದರುಂ ಬೀಡಿಗೆಂಬಲ್ಲಿಗಂ... ಬಾಪ್ಪುರೆ ಪಾರ್ಥೇನ್ಹ್ರೋಜ್ಯ 
ಭೀಮಾನ್ರಕ ಬಲಿ. ಮನು ತಾನೆಂದೊಡಿಂ ಧನ್ಮನಾವಂ (ಎಕ. ೪. Ke 
1180) [ ಅಣ್ಮುಟ್ಟೆನ್‌ - ತೀರ ಹತ್ತಿರಕ್ಕೆ ಬಂದಿತು ಎನ್ನುವ 
ಹಾಗೆ ಆಗು]; ನರಸಿಂಹಂ ನರಸಿಂಹನಂತೆ ಮುನಿಸಿಂ ಮಾಟಾಂತ ವೀರಾರಿ 
ಭೂಪರನಣ್ಮು! ಟ್ಟ ನೊಳಿಂತು ಕಂಡೊಡೆ ಬಳಿಕ್ಯ ಮ್ಮ ಮ್ಮ ಪೋಟಚಿಕ್ಸಿ ಕ್ಕ 
'ಬೀರಸಿರಿಗೆತ್ತಂ 'ತೋರಣಂಗಟ್ಟಿ ನೇ (ಎಕ. ನ ತರಕ. ೪೨-೧೮ ; 1 
ಅಣ್ಮುಟ್ಟಾಗು - ಅತ್ಯಂತ ಸ ಸಮಿನಾಪವಾಗು : ನೊದಲೊಳ್‌ ಪುಟ್ಟದ | 
ಭವಬದ್ಧ ವೈರದಿಂ ದಿತಿಸುತನಣ್ಮುಟ್ಟಾಗೆ ಬಂದು ಕಡನಂ ಕೊಟ್ಟ ಫ್‌ 
| 
| 


5 


ಗ 
10; 


೨೯೭-೨೫ ; 


15 


ಕೊಳ್ವಂತೆ ನಾಗಪಾಶದಿನಾಗಳ್‌... ಕಟ್ಟ (ಶಾಂತಿಪು. ೮-೪೯ ವ) 
ತತ್ಯ ಟಕದೊಳ್‌ ಬೀಡಿಂಗೆ ಪಾಂಗಾಗೆ ತದ್ದಿಜಯಶ್ರೀಕಟಕೋಪಮಂ 
ಕಟಕಮಣ್ಮು ಟ್ಟಾಗೆ ಬಿಟ್ಟಿರ್ಷಿನಂ (ಶಾಂತಿಪು. PANG 
[ಆಣ | 'ಮುಟು 1] 

ಅತ್‌ (ನಾ). ಸಂಸ್ಕೃತ ವ್ಯಾಕರಣ ಪ್ರಕ್ರಿಯೆಯ ಮೇರೆಗೆ ಅಕಾರ 
ವನ್ನು ನಿರ್ದೇಶಿಸುವ ಒಂದು ರೀತಿ; ಹ್ರೆಸ್ವ ಅಕಾರ: ಭತ 
ಜೊಳ್‌ ಎಂದಿಂತೀ ತೆಜದಿಂದೇಟಕ್ಕುಂ ಖ್ಯಾತನಿಭಕ್ತಿಗಳ (ಕಾ ವ್ಯಾ ವ. | 
೮೪); ಹಿಂತೆ ಪೇಟ್ದ ನಾನಾ ತೆಣದ ಅಂಗಂಗಳ ಪರವಾಗಿ ನಾಮ।ಂ25 
ವಿಭಕ್ತಿಗಳ್‌ ಮ್‌, ಆಸ ಇವರ್‌, ಕೆ, ಅತ್‌, ಆತ್‌, ಒಳ್‌ ಎಂದು 

- ಏಯಾಗಿ ಕಾರಕ ವಶದಿಂ ಪತ್ತುಗುಂ (ಶಮದ. ೯೩ ವೃತ್ತಿ). 

“ಅದಂತ' ಪರಾ. ([ಸಂ.] 

ಅತ ಏವ (ಅ). ಆದ್ದರಿಂದಲೇ ; ಆದಕಾರಣವೇ : ಅತ ಏವ ಗದಾ | 
ಯುದ್ಧವು ಸತ್ಯಾಶ್ರಯನ ಆಳಿಕೆಯಲ್ಲಿ ತಾನೆ ರಚಿತನಾಯಿತೆಂದು ಕಂಡಿ |50 
ತವೇ ಸರಿ (ಮೂರುಉ. ೫೪). (ಸಂ. (ಅತಃ + ಏವ)) 

ಅತಂತ್ರ (ಗು). ೧. ತಂತಿಯಿಲ್ಲದ ; ಹಗ್ಗವಿಲ್ಲದ. ೨. ಕೇಳುವವರೂ 
ಮೇಲ್ವಿಚಾರಕರೂ ಇಲ್ಲದ; ಅನಾಯಕವಾದ ; ಅವ್ಯವಸ್ಥಿತ! 
ವಾದ” ಅಲ್ಲಿ ಕೇಳುವವರೇ ದಿಕ್ಕಿಲ್ಲ, ಎಲ್ಲಾ ಅತಂತ್ರವಾಗಿ ಮ 
(ರೂಢಿ). ೩. ಅಸ್ಥಿರವಾದ; ಬಿಗೆಯಿಲ್ಲದ; "ಭದ್ರ ವಿಲ್ಲದ : ಅತಂತ್ರ 
ವಾದ ಕೆಲಸ ಬಾಳಿಕೆ ಬರಲಾರದು (ಸ್ಕಾಂಡಂ*). [ಸಂ ] 

ಅತಂದ್ರ (ಗು). ತೂಕಡಿಕೆಯಿಲ್ಲದ; ಆಲಸ್ಯವಿಲ್ಲದ; ಜಾಗರೂಕ 
ನಾದ : ನಿರ್ವಾಣಸಾಮ್ರಾಜ್ಯನಿವಾಸಕ್ಕೊರ್ವನಂತರ್ಮುಖನಭಿಮುಖ 
ನಾದಿತ್ಯ ಬಿಂಬಕೆ ಯೋಗೀಂದ್ರ ನತಂದ್ರ ೦ ನಿರ್ನಿಮೇಷಂ ನಗನಿಕಟ 
ಹಟಿದ್ರತ್ನ RN 00ಊನಾ, ೨-೧೪) ; ಯಾಮಿನಿಮಾತೆಯ | 49 
ವಂಚಿಸಿ ಚಂದ್ರ ಹಣಿಕಿದನಿದೆಕೋ ಮುಗಿರೊಳತಂದ್ರ (ಗೋ ಕುನಿ.| 
೨-೮). [ಸಂ] | 

ಅತಃ ಪರ, (ಗು). ೧. ಇಲ್ಲಿಂದ ಮುಂದಿನ. (ನಾ). ೨. ಇದಕ್ಕಿಂತ 
ಬೇರೆಯ ವಸ್ತು: ಮಾಡಿಕೋ ಮತ್ತೊಬ್ಬ ಸತಿಯಂ ಕೂಡದೆನ್ನಂ 
ಬಿಟ್ಟು ಕಳೆ ಶಶಿಚೂಡನಲ್ಲದತಃಸರವನಾನಜಕಿಯೆನಲ್ಲದೊಡೆ ನಾಡ ಮಾತು 
ಗಳೇಕೆ (ಬಸಪು. ೫೧-೯). [ಸಂ. (ಅತಃ * ಪರ)] 


120 


45 


೧೮೦ 


ಅತಸೀಕುಸುವು 


| ಅತಃ ಪರ್ಕ (ಅ). ಅಲ್ಲಿಂದ ಮುಂಡೆ ; ಅಲ್ಲಿಂದ ಮುಂದಕ್ಕೆ. 

| [ಸೆಂ. ಅತಃಪರಂ (ಅತಃ * ಪರಂ)] 

| eal (ಗು). ೧. ತೀರವಿಲ್ಲದ; ದಡವಿಲ್ಲದ. ೨. ಕಡಿದಾದ. (ನಾ). 
೩. ಕಮರಿ; ಪ್ರಪಾತ. [ಸಂ.] 

ಅತನು (ಗು). ೧. ಸಣ್ಣಗಿಲ್ಲದ; ಕೃಶವಲ್ಲದ. “ಅತನೂದರ' ಪರಾ. 

| (ನಾ). ೨. ದೇಹವಿಲ್ಲದವನು ; ನುನ್ನಥ: ಅತನುವಿರೋಧಮುಂ ತನು 

| | ವಿರೋಧಮುಮೊಪ್ಪು ಗುಮತ್ತಿ ಮಬ್ಬೆಯೊಳ್‌ (ಅಜಿಪು. ೧-೪೯). [ಸಂ.] 

| 5ಕನುನ್ನರಿ (ನಾ). ಮನ್ಮಥನ ಶತ್ರು; ಶಿವ: ಕುಳಿರ್ಮಲೆಮಗಳ 

| 

| 


ಮೆಯ್ಲೆ ಮೆಯ್ಲೊಟ್ಟು ಮೆಯ್ದೆಟ್ಟತನುವೈರಿಗಡ ನೋಡೆ ನಿನ್ನ ಹೊಲಬಾರ್ಗೆ 
ಹೊಗಲರಿದರಿದು (ಉದ್ಭದೇ. ೩-೨೫). [ಅತನು * ವೈರಿ] 
ಅತನುಹರ (ನಾ). ಮನ್ಮಥನನ್ನು ಧ್ವಂಸಮಾಡಿದವನು; ಶಿವ: 
ತಾರಾಚಳಮನಸದಳಂ ನುಣ್ಣಿಪಂತೊರ್ವಳತ್ಯುತ್ತಮ ದಿವ್ಯಾಕಾರೆ ಕುಳ್ಳಿ 
| ರ್ದತನುಹರನನಾರಾಧಿಸುತ್ತಿರ್ದಳಾಗಳ್‌ (ಕಾದಂಪೂ. ೬೫೯). 
| [ಅತನು * ಹರ] 
ಅತನೂದರ (ನಾ). ೧. ಕೃಶವಲ್ಲದ ಹೊಟ್ಟಿ. ೨. ಕೃಶವಲ್ಲದ ಹೊಟ್ಟಿ 
': ಯುಳ್ಳ ವ್ಯಕ್ತಿ ನಡು. ತೆಳ್ಳ ಲ್ಲದೆ ತುಂಬಿಕೊಂಡಿರುವ ಪ್ರಾಣಿ: 
ಅಚ ಜವ ತು. RS ಜಯಪರ್ವತ 
ಯಾನನಾಗಮಂ (ಶಾಂತಿಪು. ೧೦-೧೪೨ ವ, ೧೪೪). [ಅತನು * ಉದರ] 
ಅತರ್ಕಿತ (ಗು). ೧. ಊಹಿಸದಿರು ವ; ಯೋಚಿಸದೆ ಇರುವ. 
೨. ಅನಿರೀಕ್ಷಿತ. [ಸಂ.] 
| ಅತರ್ಕೈ (ಗ್ರ). ಊಹಿಸಲು ಆಗದ, ಕಕ್ಕವಿಲ್ಲದ; ಆರೋಚನೆಗೆ 
| ಮಂದ; ಭವ್ಯವಾದ. [ಸಂ.] 
| ಅತರ್ಕೈಗೋಚರ (ಗು). ೧. ಊಹೆಗೆ ಮಾರಿದಷ್ಟು ಸಂಖ್ಯೆಯ 
| 
| 
| 


ಗೋವುಗಳ ಸಂಚಾರದಿಂದ ಕೂಡಿದ. ೨. ಊಹಿಸುವುದಕ್ಕಾಗಲಿ 
ಇಂದ್ರಿಯಗಳಿಂದ ಶಿಳಿಯುವುದಕ್ಕಾಗಲಿ ಶಕ್ಯವಿಲ್ಲದ: ೧,೨. ಮತ್ತ 
ಮಾ ಮಹಾವನಂ . . . ನಾಕಿನಿಳಯದಂತೆ ಅನೂನಾಪ್ಸರೋಗಣಪ್ರಣೂ 
ತಮುಮತರ್ಕ್ಯಗೋಚರಮುಂ (ಚಂದ್ರ ಪು. ೫-೫೨ ವ). 
[ಅತರ್ಕ್ಯ * ಗೋಚರ] 

ಅತಲ, ಅತಳ (ನಾ). ೧. ತಳವಿಲ್ಲದ್ದು. ೨. ಎಳು ಅಥೋಲೋಕ 
ಗಳಲ್ಲಿ ಒಂದು. ೩. ಒಂದು ನರಕದ ಹೆಸರು (8). ೪. ಶಿವ. ಅತಳ ; 
೨. ಅದ್ಭುದತಳಕೆ ಆವಫಿಯೆನೆ ಹೊದಣಜಕೆದ್ದು ನಡೆದುದು ದಂತಿಫಘಟಿ 
(ಕುವ್ಯಾದ್ರೋ. ೯-೧೩). (ಸಂ. 

ಅತಲಕುತಲ (ನಾ). ಗದ್ದಲ; ಅಕ್ರಮ; ಅವ್ಯವಸ್ಥೆ ; ಗೊಂದಲ: 
(8); “ಕೋಲಾಹಲ, ಜಗಳ, ದೊಡ್ಡ ಸದ್ದು” (ಜಾನಕೋ). 

(4? ತೆಲು. ಅತಲಕುತಲಮು ಎ ವ್ಯತ್ಯಸ್ತ] 

ಜಂ (ನಾ). ಅಧೋಲೋಕದ ನೀರು; ಪಾತಾಳಜಲ : ಇದು 
ವರೆಗೂ ಕೂಡಿಟ್ಟ ಸುಕೃತವನ್ನೆಲ್ಲ ಅತಲಜಲದಲ್ಲಿ ಈಡಾಡಬೇಡ (ಆಗ್ರಹ. 

| ೩-೩೬). [ಅತಲ*- ಜಲ] 

ಅತೆಲಸ್ಪ ರ್ಶ, ಅತಳೆಸ್ಪರ್ಶ (ನಾ). ತಳವನ್ನು ಮುಟ್ಟಲು ಶಕ್ಯ 

ವಿಲ್ಲದ್ದು ; ತಿಗವನ್ನು. ಅತಳೆಸ್ಪರ್ಶ : “ಅತಳಸ್ಪರ್ಶನು 

ಗಾಧಂ” (ಹಲಾಯು. ೧೦೭-೨೭). [ಆಅತಲ + ಸ್ಪರ್ಶ] 

ಅತಸಿ (ನಾ). ಅಗಸೆ: “ಅತಸೀ, ಉಮಾ, ಕ್ಷುಮಾ - ಈ ೩ ಎಳ್ಳಗಸೆ 
(ಹಲಾಯು. ೯೫-೪೨೮). (ಸಂ. ಆತಸೀ) 

| ಅತಸೀಕುಸುಮ (ನಾ). ಅಗಸೆಯ ಹೊವು: ಅತಸೀಕುಸುಮಗಾತ್ರನಂ 

ಕಮಲನೇತ್ರನಂ ಸ್ಮಿತರುಚಿರಶುಭರದನನಂ ಕಲಿ ಸುಧನ್ವಂ ಕಂಡನು 

(ಜೈ ಮಿಭಾ. ೧೩-೨೬). [ಸೆಂ. (ಅತಸೀ + ಕುಸುಮ)) 


ಅತಸೀಪುಷ್ಪ ೧೮೧ ಅತಿಕ್ರಾಂತ 


ಅತಸೀಪುಷ್ಪ (ನಾ). - ಅತಸೀಕುಸುವು : ಅತಸೀಪುಷ್ಪಾನಭಾಸಂ ತನು | | ಅತಿಕಾರ (ನಾ). ಅಧಿಕಾರ: ಭಂಡಾರಕ್ಕೆ ಹಿರಿಯ ತಿಮ್ಮಪ್ಪಯ್ಯನವರು 
ವೆಸೆವಿನೆಗಂ ಕಿಂಕಿರಾತಪ್ರಸೂನಪ್ರತಿಮಂ ಪೀತಾಂಬರಂ ರಂಜಿಸುವಿನಂ | ಆತಿಕಾರಾನಿರಲು (ಎಕ. 1x, ಚನ್ನಪ. ೭೪-೦೦; 1535). [ಸಂ. ಅಧಿಕಾರ] 
(ಜಗವಿ. ೨-೯೯). (ಸಂ. (ಅತಸೀ + ಪುಷ್ಪ) | ಅತಿಕಾರಿ (ನಾ). ಅಧಿಕಾರಿ: ಇಂತಪ್ಪುದಕ್ಕೆ ಸಾಕ್ಷಿಗಳು ಅತಿಕಾರಿ ಕಾಂತ 

ಅತಳೆ "ಅತಲ' ನೋ. ಸೆಟ್ಟಿ ಚಟ ಬಿಕ್ರಸೆಟ್ಟಿ (ಎಇ. ೫೫, ಆ-೫೮ ; 1556). (ಸೆಂ. ಅಧಿಕಾರಿನ್‌] 

ಅತಳಸ್ಪರ್ಶ "ಅತಲಸ್ಪರ್ಶ' ನೋ. | 5| ಅತಿಕಾರ್ಶ್ಯ (ನಾ). ತುಂಬ ಕೃಶವಾಗಿರುವುದು. "ಅತಿಕಾರ್ಶ್ಯಂದಳೆ' 

ಅಶಾಂತ (ಗು). ಬಳಲಿಕೆಯಿಲ್ಲದ ; ಆಯಾಸನಿಲ್ಲದ. [ಸಂ.] ಪರಾ. [ಆತಿ * ಕಾರ್ಶ್ಯ] 

ಅತಾಂತೆಂ (ಅ). ಶ್ರಮವಿಲ್ಲದೆ; ಆಯಾಸವಿಲ್ಲದೆ: ಭನ ಕ (ಕ್ರಿ). ತುಂಬ ಕೃಶವಾಗು; ಬಹಳ ಬಡವಾಗು : 

| | 


[§ 


ವಿಳಾಸನೊಳತಾಂತಮಾತನೊಳಡಂಗಿ . . . ದಕ್ಷಿಣದಿಶಾಸತಿಗೆ ವಿಳಾಸವತಿ ಆ ರಾಜಶಿಖಾಮಣಿಯಗಲಲ್‌ ನವನೀರಜದಳಲೋಚನೆಯಭಿನವ 
ಸವತಿಯಾಗಿರು ಸುಖದಿಂ (ಶಾಂತಿಪು. ೫-೧೪೪). [೮ ಅತಾಂತ] | ಭಾಗಿೀರಥಿಯೆನೆ ಸೊಗಯಿಪ ಸತಿಯತಿಕಾರ್ಶ್ವಂದಳೆದೊಪ್ಪಿದಳು 
ಅತಾಪಿಸು "ಅಥಾಪಿಸು' ನೋ. 10| (ಜಯಕಾ. ೪-೫೫). [ಆತಿಕಾರ್ಶ್ವ್ಯ + ತಳ್ಳಿ] 
ಅತಾಲವ್ಯ (ಗು). ೧. ತಾಲವ್ಯವಿಲ್ಲದ. ೨. ತಾಲವ್ಯವಲ್ಲದ. (ನಾ). | | ಅತಿಕೃತಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಇಪ್ಪತ್ತೈದನೆಯ 
೩. ಇಕಾರ ಚವರ್ಗ ಯಕಾರ 9ಕಾರಗಳಿಲ್ಲದ ವಾಕ್ಯ ಅಥವಾ; | ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ಇಪ್ಪತ್ತೈದು ಅಕ್ಷರಗಳ 
ಪದ್ಯ. [ಸಂ.] ರುವ ಸಮವೃತ್ತಗಳ ಸಮುದಾಯ: ೧ ಉಕ್ತಿ, ೨ ಅತ್ಯುಕ್ತಿ... 
ಅತ್ತಿ (ಗು). ೧. ತುಂಬ ಹೆಚ್ಚಾದ; ಅತಿಶಯವಾದ: ಅತಿನಿರ್ಭರ ೨೪ ಸಂಕೃತಿ, ೨೫ ಅತಿಕೃತಿ, ೨೬ ಉತ್ಕೃತಿ ಎಂದಿಪ್ಪತ್ತಾಜುಂ ಛಂದಂ 
ಭಕ್ತಿಭರದಿನತ್ಕಾದರದಿಂ ಪರಿಣಾಮಶುದ್ಧಿಯಿಂ ವಂದಿಸಿದಂ (ಸುಕುಮಾ. ಗಳಕ್ಕುಂ (ಛಂದೋಂಬು. ೧-೫೫ ವ). [ಅತ್ತಿ * ಕೃತಿ] 
೪-೨೦) ; ಪತಿಸೇವೆಯೊಳಂತು ಪಸಿದ ಪಾರ್ವನ ಮರೆದತಿವಿಳಂಬವ | ಅತಿಕ್ರಮ (ನಾ). ೧. ಕ್ರಮವನ್ನು ಮಾರುವುದು, --ಉಲ್ಲಂಘಿಸು 
ನಾಚರಿಸೆ (ಹದಿಬ. ೨-೩೯). ೨. ಮಾರಿದ ; ಮಿತಿವಿತಾರಿದ : ಅತಿಯಾಸೆ ವುದು. ೨. ನಿಯಮ ವಿರುದ್ಧವಾದದ್ದು : ಇವಯ್ದನ್ನಂಗಳತಿಕ್ರಮಂ 


15 


ಗತಿ ಕೆಡಿಸಿತು (ಗಾದೆ). (ನಾ). ೩. ಹೆಚ್ಚು ; ಅತಿಶಯ: ಮಣ್ಣಿನ | ಗಳ್‌ ಭೋಗೋಪಭೋಗಪರಿಮಿತಗತಿಯೊಳ್‌ (ಸುಕುಮಾ. ೯-೨೪). 
ಮೇಲಿನ ಮೋಹ ಅತಿಗಳ ಮುಜದು ಹರಿವರಿಯಾದಾಗಲೆ ದಣಿಯಿತ್ತು | . ೩. ಮರ್ಯಾದೆಯನ್ನು ಮಾರಿದ ನಡೆವಳಿಕೆ. [ಸಂ.] 
(ನಗೆಮಾ. ೪೯) ; ಇರುಳಿನತಿಗೆ ಬಳಲಿ ಬೆಳಗೆ ಮಲಗಿ ಕಳೆವನೊ|20| ಅತಿಕ್ರಮಣ (ನಾ). ೧. ಹದ್ದು ಮಾರುವುದು; ಕ್ರಮವನ್ನು ಉಲ್ಲಂ 
(ಮಾಂದಳಿ. ೧೧). [ಸಂ.] ಭಸುವುದು. ೨. ಹಕ್ಕು ಇಲ್ಲದ ಕಡೆ ಹೋಗುವುದು. ೩. ಎಲ್ಲೆ 
ಅತ್ಕಿ (ಅ). ತುಂಬ ಹೆಚ್ಚಾಗಿ; ಅಧಿಕವಾಗಿ; ಮಿತಿಮಾರಿ : ಆ ಮಾರುವುದು; ಅವಿಧೇಯತೆ. [ಸಂ.] 
ಹುಡುಗನನ್ನು ಅತಿ ಹೊಗಳಬೇಡ ; ಅವನ ಜಂಬ ಮತ್ತಸ್ಟು ಹೆಚ್ಚೀತು | ಅತಿಕ್ರಮಪ್ರನೇಶ (ನಾ). ನಿಷೇಧಿಸಿರುವ ಸ್ಥಳಕ್ಕೆ ಪ್ರವೇಶಮಾಡು 
(ರೂಢಿ). (ಸಂ. ವುದು : ಇಲ್ಲಿ ಅತಿಕೃಮಪ್ರನೇಶ ಮಾಡಿದವರು ಶಿಕ್ಷೆಗೆ ಗುರಿಯಾಗು 
ಅತಿಕರ (ನಾ). ೧. ಗುಂಪು; ಸ್ತೋಮ : “ನಿಕುರುಂಬಮುತ್ಯರಂ...125| ತ್ತಾರೆ (ರೂಢಿ). [ಅತಿಕ್ರಮ + ಪ್ರವೇಶ] 
ತತಿ ವ್ರಾತಮತಿಕೆರಂ [ಪಾಠಾಂ. ತರಂ]... ಸ್ತೋಮಕ್ಕೆ ನಾಮಮಕ್ಕುಂ? | ಅತಿಕ್ರಮಿಸು (ಕ್ರಿ). ೧. ಮಾರು; ಉಲ್ಲಂಘಿಸು: ತಾಯ ವಚನ 
(ಮಂಗರಾ. ೧೨೬-೧). ೨. ಅತಿಕ್ರಮ; ಮಾರಿದ್ದು : ಈ ಜನರನತಿ; 1 ಮನತಿಕ್ರಮಿಸಲಾಜದೆ (ವಡ್ಡಾರಾ. ೬೬-೧೬); ಕಿರಾತದೂತಂ ತನ್ನನತಿ 
ಶಯದಿ ಸಂತಸಂಗೊಳಿಪುದಿದು ಸದ್ಭರ್ಮಕತಿಕರಮಿದಲ್ಲೆನುತ ಗುರು ಕ್ರಮಿಸಿ ನುಡಿದುದರ್ಕೆ ಮುಳಿದು ಪರಾಕ್ರಮಧವಳನಿಂತೆಂದಂ (ಪಂಪಭಾ. 
ಬೆಸಸೆ (ನೆಂಕಾರಾ. ೨-೩೪-೧೮). [ಸಂ.] | ೮-೧೮ ವ); ಅವನೊರ್ವಂ ಸಜ್ಜನರ ಬುದ್ಧಿಯನತಿಕ್ರೃಮಿಸಿ ದುರ್ಜನರ 
ಅತಿಕರಿಸು (ಕ್ರಿ). ೧. ಅತಿಕ್ರಮಿಸು; ಮಾರು; ದಾಟು: ಹುರಿವು|30| ವಶದೊಳಿರ್ದಪಂ ಆತಂ ತಾನಿರ್ದ ಠಾವಿನಲ್ಲೆ ಹಗೆವರ್ಗೆ ಸಾಧ್ಯವಹಂ 
ದಾಮಿಷವನತಿಕರಿಪುದಾಸೆಗಳನಿಟ್ಟುರುಹುವುದು ಮಾಯಾವಿಡಂಬತತಿಯಂ (ಪಂಚತಂ. ೧೦೨-೩). ೨. ಕಡೆಗಣಿಸು : ತಾಯಿದೆಸೆಯಿಂ ಬಂದನ್ವಯ 
(ಸಾನಂಚ. ೧-೩೯); ವಿಶ್ವನಿನೋದಿಯಂಥಿಸರೋಜನೆಸೆದುದು ಜಗವನತಿ ಶುದ್ಧಿಯದನಣಕಿದು ಕಂಡಾನೆ ಶುದ್ಧ ಜಾತಿಯನೆಂಬ ಗರ್ವದಿಂ ಧಾರ್ಮಿಕ 
ಕರಿಸಿ (ನಿಭಾಗ. ೮-೧೮-೨೬). ೨. ಹೆಚ್ಚಿಸು; ಅಧಿಕವಾಗಿ ಮಾಡು: ರನತಿಕ್ರಮಿಸುವುದು ಜಾತಿಮದಂ (ಶ್ರಾನಕಾ. ೧೧೦-೧೬). ೩. ದಾಟು: 
ಮಲಿನವಸ್ತ್ರಕೆ ಕಾರ ಸೇರಿಸಿ ಮಲಿನತೆಯನತಿಕರಿಸಿ ಮತ್ತಂ ಮಲಿನತೆಯ ಈ ಕ್ರಮದೊಳೆಚ್ಚಾಡುತಿರಲೊಂದು ಬಾಣದಿನತಿಕ್ರಮಿಸಿ ಹರಿಯಿಸಲ್‌' 
ನೆಲ್ಲವನಲುಂಬುತೆ ಕಳೆವನತಿಕರಿಸಂ (ಸೌನಂದ. ೧೦-೪೨). 35 ದನುಜನಂದಾಕಾಶಚಕ್ರದೊಳ್‌ ರಥವೆರಸಿ ಪಾಸಿ ದಂ ಕೀಜಕಿದಂ 
[ಅತಿಕರ + -ಇಸ್ಕು] ಕೋಪದಿಂ ಬೊಬ್ಬಿಜನಿವುತೆ (ಚೆಬಪು. ೨೫-೨೦) ; ಈ ಯುದ್ಧಸಮುದ್ರ 
ಅತಿಕರ್ಮ (ನಾ). ಕೆಟ್ಟ ಕೆಲಸ; ಪಾಪ: ಕರ್ಮಪಾಶವನುಜಕೆ ಪಜಿದು ವನ್ನು ಅತಿಕ್ರಮಿಸಿ ಧರ್ಮರಾಯನು ಇರುವ ತಾನಿಗೆ ರಥಾಶ್ವಗಳನ್ನು 
ದುಷ್ಕರ್ಮರಜ್ಜುಗಳಂ ತೊಡುವುದತಿಕರ್ಮವಲ್ಲ್ಲೈ (ಬಸಪು. ೩-೪೮). ಶೀಘ್ರವಾಗಿ ನಡೆಸು ಎನಲು (ಕೃವಾಕ. ೧೨೩). ೪. ಹೊರಹೊಮ್ಮು : 
(ಅತಿ, * ಕರ್ಮ) ಚಮರೀಜಕಾಂತೆಯರ್‌ ಸಿತಚಮರದ ನಿಕ್ಷೇಪದಿಂದಮೆಸೆದರ್‌ ಭೂಪೋ 
`ಅತಿಕರ್ಮಿ (ನಾ). ಬಹಳ ಕೆಟ್ಟ ಕೆಲಸಗಳನ್ನು ಮಾಡಿದವನು ; 4| ತ್ತಮ ವರತನುವಿಂದಮತಿಕ್ರಮಿಸುವ ಲಾವಣ್ಯರಸದೊಳೋಲಾಡುವ 
ಪಾಪಿ: ಡೊರಕುವುದೆ ನಿಃಸ್ಪೃಹತೆಯೆನಗತಿಕರ್ನಿಗಕಟಿಕಟಿ (ಬಸಪು. : ವೊಲ್‌ (ಕಾದಂಪೂ. ೪೭೩). [ಅತಿಕ್ರಮ +-ಇಸ್ಕು] 
೨೦-೨೬). (ಸಂ. ಅತಿಕರ್ಮಿನ್‌] | ಅತಿಕ್ರಾಂತ (ಗು). ೧. ಮಾರಿದ; ಅತಿಕ್ರಮಿಸಿದ. ೨. ಮುಗಿದು 


ಅತಿಕಾಯ (ನಾ). ೧. ಅಳತೆಗೆ ಮಾರಿದ ಶರೀರವುಳ್ಳವನು. 
೨. ರಾವಣನ ಮಕ್ಕಳಲ್ಲಿ ಪ್ರಸಿದ್ಧನಾದ ಒಬ್ಬನ ಹೆಸರು: ಲಕ್ಷ್ಮಣ 
ನಾಹವದೊಳತಿಕಾಯನನು ಗೆಲಿದೊಲಿಸಿದನು ಭುಜವಿಜಯಭಾಮಿನಿಯ |45 | ಮದಾವಸ್ಥೆಗಳಲ್ಲಿ ಒಂದು. ೪. (ನೃತ್ಯದಲ್ಲಿ) ಕೈಗಳನ್ನು ಮುಂದೆ 
(ತೊರರಾ. ೬-೩೪ ಸೂ). (ಸಂ.] | | ಚಾಚುವ ಒಂದು ಭಂಗಿ, ನಿಲುವು (ಭನಾಟ್ಯ. ೧೦). [ಸಂ] 


ಹೋದ; ತೀರಿಹೋದ : ಆ ಸೋಮವಂಶದೊಳನೇಕರರಸುಮಕ್ಕಳು 
ಮತಿಕ್ರಾಂತರಾದರ್‌ (ಗದಾಯು. ೫-೪೪ ವ). (ನಾ). ೩. ಆನೆಯ ಏಳು 


ಅಶಿಕ್ಲೆ ಶ 


ಅತಿಕ್ಲೇಶ (ನಾ). ೧. ಅಧಿಕವಾದ ಕ್ಲೇಶ, ವ್ಯಥೆ. [ಆತ್ಮೀ* ಕ್ಲೇಶ] | 
ಅತಿಗಂಡ (ನಾ). [ಜ್ಯೋತಿ] ವಿಷ್ಕಂಭ ಮೊದಲಾದ ಇಸ್ಪತ್ತೇಳು | 
“ಯೋಗ” ಗಳಲ್ಲಿ ಒಂದು. [ಅತ್ತಿ * ಗಂಡ್ಯ) | 
ಅತಿಗಂಧ (ನಾ)..0. ಕಟುವಾದ ವಾಸನೆಯುಳ್ಳದ್ದು. ೨. ಗಂಧಕ. | 
೩. ಭೂತೃಣವೆಂಬ ಕಟುವಾದ ವಾಸನೆಯಿಂದ ಕೂಡಿದ ಹುಲ್ಲು; 
ಮಜ್ಜಿಗೆ ಹುಲ್ಲು (?). [ಅತಿ, * ಗಂಧ] 
ಅತಿಗೆಮನ (ನಾ). ಮಾರುವುದು; ಅತಿಕ್ರಮಿಸುವುದು. [ಸಂ.] 
ಅತಿಗಮಿಸು (ಕ್ರಿ). ಮಾರು; ಉಲ್ಲಂಭಿಸು: ಅತಿವಿಭೇದವನುಳಿದು 
ತತ್ವಜ್ಞಾನನಿಷ್ಠೆಯಲಿ ಕ್ಷಿತಿಸನೋಲಾಡುತ್ತವಸ್ಥಾಶ್ರಿತಯ ಸಾಕ್ಷಿಯೆನಿಪ್ಪ 
ತುರ್ಯವನತಿಗಮಿಸಿ ನಿತ್ಯಾತ್ಮಸುಖಮಯನಾದನವನೀಶ (ನಿಭಾಗ. | 
[ಅತಿಗಮನ * -ಇಸ್ಕು] 
ಅತಿಗಳೆ (ಕ್ರಿ). ೧. ಮಾರು; ಉಲ್ಲಂಘಿಸು: ದಿಟಪುಟವನತಿಗಳೆದು | 
ಸಟಿಯ ಬಯಸುವರೆ (ಶೂನ್ಯ ಸಂ. ೨೩-೧೦) ; ಅನೃತಕೆ ಸೋಲಲಹುದೇ | 
ತಮ್ಮ ತಂದೆಯ ಮಾತನತಿಗಳೆದು (ತೊರರಾ. ೨-೩-೧೬) ; ತನ್ನ ನಚನವ | 
ನತಿಗಳೆಯಬೇಡೆಂದ (ನಿಭಾಗ. ೧೦-೩೧-೩೭). ೨. ಕಡೆಗಣಿಸು; ಅಲ್ಲ! 
ಗಳೆ; ಜರೆ: ಪಾಂಡ್ಯನಂ ಪರಿಹರಿಸಿ ಪಾಂಡವರನರವರಿಸಿ ಕುರುಕುಳರ 
ನತಿಗಳೆದು I (ಜ ಗವಿ. ೧೭-೧೧೮ ರ); ಪರರನು | 
ಹೊರೆದು ತನ್ನಾಶ್ರಿತರನತಿಗಳೆದಾಪ್ತಬಾಂಧವರ ಸರಕುಮಾಡದೆ 
(ಕುವ್ಯಾಉ. ೩-೧೧೦) ; ರತಿಯ ಸೊಬಗತಿಗಳೆದು ಸುರಪನ ಸತಿಯ 
ರೂಪನು ಪಳಿದು (ಕೋಗಯ. ೧೧-೧೧) ; ಶೋಣಿಯೆಮರರ ಪೊಗಳಿ!20 
ಕುಕವಿಗಳನತಿಗಳಿದು ಸತ್ಯವಿಗಳಂ ಧ್ಯಾನಿಸಿ (ಸರಶು. ೧-೧೭). ೩. ದೂರ | 
ಮಾಡು; ಪರಿಹರಿಸು: ದೇಹದಿಚ್ಛ್ಚಿಯನತಿಗಳೆದು ನಮ್ಮ ಸಕಳೇಶ್ವರ | 
ದೇನಂಗೋತು ನಾನೆಂಬ ಭ್ರಮೆಯಳಿಯಾ ಮರುಳೆ (ಸಮಾವ. ೪-೧೩) ; | 
ಸಂಸಾರದ ಘಾತಕತನ ಅಜ್‌ವಿನ ಮಾತಿನ ಮಾಲೆ ಉಭಯವನತಿಗಳೆ | 
ಯದೆ ಅಜಸಿಯಬಾರದು (ಮಧು. ೯೪); ಎನ್ನ ಜನ್ಮವ ತೊಡೆದ ನೀ | 25 
ಧರ್ಮಿ ಎನ್ನ ಜನ್ಮವನತಿಗಳೆದ ನೀ ಧರ್ಮಿ ಎನ್ನ ಭವಬಂಧನವ ನೀರಿ 
ಸಿದೆಯಾಗಿ ಶಿವನೇ ಗತಿಮತಿಯೆಂದು ನಂಬಿದೆನಯ್ಯ (ಬಸವ. ೪೮೧). ; | 
೪. (ಕಾಲವನ್ನು) ಕಳೆ, ತಳ್ಳು : ವಿರಹಾಕುಳಿತಹೃದಯನು ದಿನ: 
ಹಲವನತಿಗಳಿವುತಿದ್ದನು (ನಿಭಾಗ. I ೫. (ಕಾಲ) ಮುಗಿದು | 
ಹೋಗು, ಕಳೆದು ಹೋಗು: ಶತಕವಿಪ್ಪತ್ತೈದು ವರುಷಗಳತಿಗಳೆದ | 
ವಿಂದಿನಲಿ (ನಿಭಾಗ. ೧೧-೧೧-೩೬). [ಅತ್ತಿ + ಕಳ್ಳೆ) | 
ಅತಿಗಳೆಯ (ನಾ). ಕೈಮಾರಿದ್ದು; ಅತಿಕ್ರಮಿಸಿದ್ದು; ಕಳೆದು] 
ಹೋದದ್ದು : ಅತಿಗಳೆಯಮಾದ ಕಾರ್ಯ ಸ್ವ ಬರ್ಪುದೇ ಗತ | 
ಜೀವನೇನ ಖಲು ಸೇತುಬಂಧವೆಂಬ ನೀತಿಯಿಂ ಬಾಲಕರಿರಾ (ತ್ಯ 
೨-೩೪). [ಅತಿಗಳೆ ೬-೪] | 
ಅತಿಗಳೆಯಿಸು (ಕ್ರಿ). ಕಡೆಗಣಿಸುವಂತೆ ಮಾಡು; ತಿರಸ್ಕರಿಸುವಂತೆ | 
ಮಾಡು: ಸುರಭಿವಿಲೇಪನ ಸುರುಚಿರ ರತ್ನಾಭರಣಮನತಿಗಳೆಯಿಸಿ ತಲೆ | 
ಯೋಡೆಲುಗುರುಳ ತೊವಲ್ಹೂವೆಗಳೀಶನ ಸಾಮಾಸ್ಕಂಬಡೆವಂತೆ | 
(ಜಯಕಾ. ೧-೧೯). [ಅತಿಗಳೆ * -ಇಸ್ಕು] | 
ಅತಿಗಐ (ಕ್ರಿ). ಮಾರು; ತಿರಸ್ಕರಿಸು: ಘನಜಘನವಿಭಕುಂಭ ವಿಭ್ರಮ ;4 
ಮನತಿಗಬಯೆ (ಪುಪ್ಪಪು. ೯-೬೦). [ಅತ್ತಿ * ಕಟ] & 
ಅತಿಚದುರ (ನಾ). ತುಂಬ ಚದುರ; ಬಹಳ ಜಾಣ: ಅತಿಚದುರನೆಂ | 
[ವಿಕಾಂ, ಅತಿಚತುರನೆನ್‌] ( ಶಮದ. ೨೨೦ ಪ್ರಯೋ). [ಅತ್ಮಿ* ಚದುರ] | 
ಅತಿಚದುರೆ (ನಾ). ತುಂಬ ಚದುರೆ; ಬಹಳ ಜಾಣೆ: ರತಿಕಲೆಯೊಳತಿ ! 
ಚದುರೆ ಅತಿಮಿತಿಯು ಮಾತಿನೊಳು (ಸರ್ವಜ್ಞ. ೧೬೫೩). | 
[ ಅತಿ, * ಚದುರೆ] | 


೫-೧-೩೬). 


15 


30 


35 


೧೮೨ 


5; 


10 


ಅತಿದುಸ್ಲುಮ 


| ಅತಿಚಕಿ (ನಾ). ೧. ಮಾರಿ ನಡೆಯತಕ್ಕವಳು; ಚಪಲಸ್ವಭಾವದ 
| ಹೆಂಗಸು. ೨. ಕಾಶ್ಮೀರದಲ್ಲಿ ಬೆಳೆಯುವ ಬೆಟ್ಟದಾವರೆ. 

i (ಸಂ. ಅಶಿಚರಾ] 

| ಅತಿಚಾರ (ನಾ). ಮಾರಿ ನಡೆಯುವುದು; ಅತಿಕ್ರಮಿಸಿದ ನಡೆ; 
| ಶಾಸ್ತ್ರ ಸ್ತ್ರಕ್ಕೂ ಪದ್ಧತಿಗೂ ವಿರುದ್ಧವಾದ ನಡೆವಳಿಕೆ. [ಸಂ.] 

! ಅತಿಚ್ಛತ್ತೆ (ನಾ). ೧. ಅಣಬೆ; ನಾಯಿಕೊಡೆ (ಕಿ). ೨. ಒಂದು 
i 

| 


ಜಾತಿಯ ಗಿಡ. [ಅತಿ * ಛತ್ರ] 
| | ಅತಿಚ್ಛತ್ರೆ (ನಾ). ಕಾಡು ಸಬ್ಬಸಿಗೆ ಗಿಡ: “ ಕಾಡು ಸಬ್ಬಸೀಗೆ ಹೆಸರು” 
(ಸಿದ್ಧಾಂತಿ. ೧೨೯). [ಸಂ. ಅತಿಚ್ಛತ್ರಾ (ಅತ್ತಿ * ಛತ್ರ * -)]. 


ಅತಿಜಗತಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಹದಿಮೂರನೆಯ 

ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ಹದಿಮೂರು ಅಕ್ಷರಗಳಿ 
| ರುವ ಸಮವೃತ್ತಗಳ ಸಮಸಿದಾಯ : 
| 


೧ ಉಕ್ತೆ, ೨ ಅತ್ಯುಕ್ತೆ ... 
೧೩ ಅತಿಜಗತಿ, ೧೪ ಶಕ್ಟರಿ. . . ಎಂದಿಪ್ಪತ್ತಾಣು ಛಂದಂಗಳಕ್ಕುಂ 3 
(ಛಂದೋಂಬು, ೧-೫೫ ವ). [ಸಂ. ಅತಿಜಗತೀ (ಅತಿ, * ಜಗತೀ)] 

| ಅತಿಜಾಗರ (ಗು). ೧ ತುಂಬ ಎಚ್ಚರದಿಂದ ಕೂಡಿದ. (ನಾ). 
; ೨. ಬಹಳವಾದ ಎಚ್ಚರಿಕೆ. ೩. ಕರಿಯ ಕೊಕ್ಕರೆ. [ಸಂ.] 

| ಅತಿಜಾಣ (ನಾ). ತುಂಬ ಜಾಣ; ಬಹಳ ಬುದ್ಧಿವಂತ: ಜಾಣರಿಗಿ 
|. ನ್ನತಿಜಾಣ ಜಾಣ ಕಾಣೆ ಚಂದ್ರಯ್ಯ (ಗೌರಪ. ೧೬-೫). [ಅತ್ತಿ * ಜಾಣ] 
| ಅತಿಜೋಲಿ (ನಾ). ತುಂಬ ತಂ ; ಸಾವಕಾಶ : ಆಡಬಾರದು ದೊಡ್ಡ 
| ಕಾರ್ಯವುಂಟತಿಜೋಲಿಮಾಡದಿಂದೆ ನೀನು ಬಹುದು ನಾಡಿದು ನಾಳೆಯೆಂ 
| 


ದರೆ ನನ್ನ ಕಾಣ್ಣುದು ಕೂಡದು (ಭರಚ. ೫೯-೮೫). [ಅತ್ತಿ * ಜೋಲಿ] 
ಅತಿತಾಳು (ನಾ). ಒಂದು ಪ್ರದೇಶ (?) : ಮಚನಹಳ್ಳಿವೊತ್ತಿನ ಅತಿತಾಳ 
ಕೆಳಗೆ ನೆಟ್ಟ ಕಲ್ಲು (ಎಕ. ೩೪1, ಮೈ ಸೂರು. ೧೧೫-೩೬೫ ; 1674). [?] 
ಅತಿತೃಷ್ಣೆ (ನಾ). ಬಹಳವಾದ ಬಾಯಾರಿಕೆ : ಕಡುವಿಸಿಲಕಾಯ್ಬಿನಿಂ 
ಬಿದುವೊಡೆದುಗೆ ಬಿಸುಮುತ್ತು ಸೋರ್ವ ಸೀರ್ಪನಿಗೆತ್ತೊಂದೆಡೆಮಡಗದೆ 
ನೊಣೆದು ನವಿಲ ಮಿಡುಕಿದುದತಿತೃಷ್ಣೆಯಾಗುಮೆರ್ದೆಗದವಟಲಂ 
(ಚಂದ್ರಪು. ೯-೭೬). [ಅತ್ತಿ + ತೃಷ್ಣೆ) 
! ಅತಿಥಿ (ನಾ). ೧. (ಮಾರ್ಗ ಮಧ್ಯ್ಯದಲ್ಲಿ) ಅನಿರೀಕ್ಷಿತವಾಗಿ ಮನೆಗೆ 
|. ಬಂದ ಸಭ್ಯಗೃಹಸ್ಥ: ಅತಿಥಿಗಳಭ್ಯಾ ಗತರೊಡನಧವರ ಯತಿ ಯಾಚಕ 
ಕೆಲ್ಲರನು ಪತಿಕರಿಸುವುದು (ಹದಿಬ. ೮-೩೨). ೨. ಆಮಂತ್ರಣವನ್ನು 
| ಪಡೆದು ಅಥವಾ ಪಡೆಯದೆಯೆ ಮನೆಗೆ ಬಂದ ಗೌರವಸ್ಥ: ಅಂದಿನ 
| ಭೋಜನ ಸಮಾರಂಭಕ್ಕೆ ಅನೇಕ ಮಂದಿ ಅತಿಥಿಗಳು ಬಂದಿದ್ದರು (ರೂಢಿ). 
| 


೩. ಸಿಟ್ಟು (ಗುವಿಮೋ. ಕಿ). ೪. ಶ್ರೀರಾಮನ ಮೊಮ್ಮಗನಾದ 
ಸುಹೋತ್ರ. [ಸಂ] 
ಅತಿಥಿಪೂಜೆ (ನಾ). - ಅತಿಥಿಸತ್ಯಾರ : ಶ್ರುತಿಸಕಣವೋ ತರ್ಪಣವೊ 
ಮೇಣತಿಥಿಪೂಜೆಯೊ ಭೂತಯಜ್ಞವೊ (ಕುವ್ಯಾ 
[ಅತಿಥಿ * ಪೂಜೆ] 
| ಅತಿಥಿಸತ್ಕಾರ (ನಾ). ಅತಿಥಿಗೆ ಮಾಡುವ ಸತ್ಕಾರ. [ಅತಿಥಿ* ಸತ್ಕಾರ] 
| ಅತಿದನಡ (ನಾ). ತುಂಬ ದುಷ್ಟ, ನೀಚ (ಕ): ಹಿಡಿದ ನೆನದಿ 
ಕೊಂದನು EN ಬೊಮ್ಮಯನುಮೆಂಬವಗಡೆಯನೆಂ 
| ದೆನಲು ಬಿಜ್ಜಳನತಿಕುಪಿತನಾಗಿ (ಬಸಪು. ೨೮-೨೮). [ಅತ್ತಿ * ದವಡ ?] 
| ಅತಿದವಡಿತಿ (ನಾ). ತುಂಬ ದುಷ್ಟೆಯಾದ, ನೀಚಳಾದ ಹೆಂಗಸು 
| (8): ಜಗಳಗಂಟಿಯರು ಕಾಮಾತುರಿಯರತಿದವಡಿತಿಯರಂತಃಕರಣ 
| 
"| 


ದ್ರೋ. ೧೮-೫೭). 


ಮಲಿನೆಯರು (ಬಸಪು. ೪೦-೫೩). [ಅತಿದವಡ* -ತಿ (ಆ -ಇತಿ)) 
ಅತಿದುಷ್ಟೃಮ (ನಾ). [ಜೈನ] ಜ್ಞಾನ, ಆಯುಷ್ಯ ಮೊದಲಾದವು 
ಹ್ರಾಸಹೊಂದುತ್ತಾ ಹೋಗುವ ಅವಸರ್ಪಿಣಿ ಎಂಬ ಕಾಲದಲ್ಲಿ 


ಅತಿಧವಳ ೧೮೩ ಅತಿಮುಕ್ತ 


ಕಡೆಯ ವಿಭಾಗ. ಐ ಇದಕ್ಕೆ “ದುಷ್ಪಮದುಷ್ಟಮ ” ಎಂದೂ | | ಮಜಸ್ರಮೆನೆ ನಡೆವ ನುಣ್ಷುಮಂ ನೆತ್ತರುಮಂ (ಲೋಕೋಪ. ೯-೧೨೦). 
[ಆತ್ಮಿ * ಬಜೆ ?. / ತೆಲು. ಅತಿವಸ] 
ಅತಿಬಯಸು (ಕ್ರಿ). ತುಂಬ ಆಸೆಪಡು : “ರತಿಕಲೆಯೊಳತಿಚದುರೆ ಅತಿ 
ಮಿತಿಯು ಮಾತಿನೊಳು ಖತಿಗಳೆದ ಮೊಗವು ಸೊಬಗಿನ ಸುದತಿ ಕೆಂಡತಿ 
| ಬಯಸದಿಹರೆ ” (ಸರ್ವಜ್ಞ. ೧೬೫೩). [ಅತ್ತಿ ೬ ಬಯಸು] 
ಅತಿಬಲ, ಅತಿಬಳ (ಗು). ೧. ಹೆಚ್ಚಾದ ದೇಹಶಕ್ತಿಯುಳ್ಳ ; ತುಂಬ 
| ಬಲಿಷ್ಠವಾದ : ಕುಲವೃದ್ಧರಿರ್‌ Au ರಿರ್‌ Ks (4 ಮದ. 


|; 
ನೆಯದತಿದುಷ್ಟಮಂ (ಸಂರಾಮಾ. ೧-೫೭). [ಅತ್ಮಿ * ದುಷ್ಪಮ]] | 
ಅತಿಧವಳೆ (ಗು). ಬಹಳ ಬೆಳ್ಳಗಿರುವ; ತುಂಬ ಸ್ವಚ್ಛವಾಗಿರುವ : ಅತಿ. 
ಧವಳಜಳದ ಜತನ ಚಕ ತಜ್ನ. 'ೆಳೆದುವು ಮುಳಿಸಂ | 5 
/ 


ಕಾಮಿಗಳ ಚಿತ್ತದೊಳ್‌ ನೆಲಸಿದುದಂ (ಕವಿರಾ. ೩-೧೬೭). 


[ಆತಿ + ಧವಳ] 
ಅತಿಧೃತಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಹತ್ತೊಂಬತ ತ್ತನೆಯ | i ೨೨೦ ಪ್ರಯೋ) ; ಅತಿಬಲ 'ಸೀಮಿಖಾನಗೆ ಸರಿಯಪ್ಪ ಸೇನಾನಿಗಳುಂಟಿ 
ಛಂದಸ್ಸಿನ ಹೆಸರು; Alec ಪಾದದಲ್ಲಿ 'ಹತ್ತೊ ಂಬತ್ತು ಅಕ್ಷರ (ಕುರಾಸಾಂ. ೧೭-೩೦). (ನಾ). ೨. ಗಾಳಿ. "ಅತಿಬಲಾಯನ' ಪರಾ 
ಗಳಿರುವ ಸಮವೃತ್ತಗಳ ಸ ಸಮುದಾಯ : ೧ ಉಕ್ತೆ, ೨ ಅತ್ಯುಕ್ತೆ. 110 ಅತಿಬಳೆ: ೧. ಅತಿಬಳ ಪಾಯ್ದಳವನಿರಿಸಿದನು ವಳಯದಲಿ(ಕುವ್ಯಾದ್ರೋ. 
೧೮ ಧೃತಿ, ೧೯ ಅತಿಧೃತಿ. . . ಎಂದಿಪ್ಪತ್ತಾಜುಂ ಸುಗತ ಕ ೪-೧೫). [ಅತ್ತಿ * ಬಲ್ಮ] 


(ಛಂದೋಂಬು. ೧-೫೫ ವ). ‘fet + ಕೃಶ] 

ಅತಿನೀಲ (ನಾ). ಗಾಢವಾದ ನೀಲಿಯ ಬಣ್ಣ ; ಕಾಗು : “ಕಾಗೆನಲತಿ 
ನೀಲಂ” (ಭಾರನಿ. ೫೫). [ಆತ್ಮಿ * ನೀಲ] 

ಅತಿನೇತ್ರೆ (ನಾ). ಅಗಲವಾದ ಕಣ್ಣುಳ್ಳವಳು; ವಿಶಾಲನೇತ್ರೆ : 
ಸತಿಯರಾಲಿಸಲಿತ್ತಲತಿವೇಗದಿಂದಪ್ರತಿಮನೊಡನೆ ಪರಿತಂದು ಸತಿಕುಳ: | ಅತಿಭವ (ನಾ). ಕಳೆದ ಜನ್ಮ; ಹಿಂದಿನ ಜನ್ಮ: ಅತಿಭವ ಸೌಧರ್ಮಿ 
ವೆತ್ತಿ ಮನ್ಮಥರೂಪ ನಿಲ್ಲೆಂದು ಅತಿನೇತ್ರೆಯರು ತುಡುಕಿದರು (ನಿಜಸಾಂ. ಕೆಯ ಕೂರ್ಮೆಯ ಭರದಿಂದೆಅಗುವಂತೆಜಗಿ (ಶಾಂತಿಪು. ೫-೬ ವ). 
೪೮-೮೧). (ಸಂ. ಅತಿನೇತ್ರಾ (ಅತಿ, * ನೇತ್ರ * -)] | | [ಅತ್ತಿ * ಭವ] 

ಅತಿನೇರಿಳೆ (ನಾ). ವರ್ಣಪಟಲದಲ್ಲಿ (spectrum) ನೇರಿಳೆಬಣ್ಣದ ; | ಅತಿಮಧುರ (ನಾ). ೧. ಬಹಳ ಸಿಹಿಯಾದ. ೨. ಮಾಧುರ್ಯವೆಂಬ 
ಆಚೆಗೆ ಇರುವ, ಕಣ್ಣಿಗೆ ಕಾಣಿಸದ, ಬಣ್ಣ : ಸೂರ್ಯನ ಬೆಳಕಿನಲ್ಲಿ 20,  ಕಾವ್ಯಗುಣದಿಂದ ಕೂಡಿದ: ಕರಮಸ್ತಾ ಕ್ಷರಮುಚಿತಾಕ್ಷರಮನಲಂಬ 
ಕಣ್ಣಿಗೆ ಕಾಣುವ ಏಳು ಬಣ್ಣ ಗಳಿಗಿಂತ ಇನ್ನೆರಡು ಹೆಚ್ಚಿನ ಬಣ್ಣಗಳಿನೆ. | ಪ್ರಸನ್ನಮತಿಮಧುರಮಲಂಕರಣಯುತಮೆನಿಸಿ ಪೇಟಲ್‌ ಭರೆಯೊಳ್‌ 


ಅತಿಬಲಾಯನ (ನಾ). ಕಿಟಿಕಿ; ಜಾಲರಿ; ವಾತಾಯನ : ರಾಘವನ 

| ನೋಳ್ಪೆವೆಂದು ತಾಮತಿಬಲಾಯನದೊಳೀಕ್ಷಿಸುತ ಸೌಧಾ ಗ್ರದೊಳ್‌ 

ಬಾಲೆಯರ ನೆಲಸಿರ್ದರು ( ಶ್ರೀರಾಮ. ೨೨-೧೨). [ಅತಿಬಲ + ಅಯನ] 
ಅತಿಬಳೆ "ಅತಿಬಲ' ನೋ. 


15 


ಅವಕ್ಕೆ ಅತಿನೇರಿಳೆ (Ultra-violet), ಅಲ್ಪಾರುಣ (Infra-1d) ಎಂಬ |. ಕವಿರಾಜಹಂಸನೊರ್ವಂ ಬಲ್ಲಂ (ಛಂದೋಂಬು. ೧-೯). (ನಾ). ಫಿ. ಇಷ್ಟ 
ಹೆಸರಿವೆ (ಬಾಲಪ್ರ. 11, ೮೧೧). [ಅತ್ತಿ * ನೇರಿಳೆ (ಆ ನೇಜ್‌ಲ್‌)] ಮೋದಕ, ಮಧುಕ ಎಂಬ ಮೂಲಿಕೆ; “ಜ್ಯೇಷ್ಠಮಧು? (ಮೈಔಗಿ. 
ಅತಿಸಾತ (ನಾ). ೧. ತೀರಿಹೋಗುವುದು; ಕಳೆದುಹೋಗುವುದು. ೩೯೨೭೭೯). [ಅತ್ತಿ * ಮಧುರ] 


೨. ಕ್ರಮವನ್ನು ಮಾರುವುದು. ೩. ತೂರಾಡಿ ಬೀಳುವುದು. |25 ಅತಿಮನೋಯುತ (ನಾ). ಮನಸ್ಸಿನ ಎಲ್ಲೆಗೆ ಮಾರಿದ ಸತ್ಯ; 
೪. ಮಹಾಪಾಪ: 4,೪. ಅತಿಪಾತಂ ಮಧುಪಾನವ್ಯಸನದೊಳ್‌ ಅತಿಮಾನಸ ಸತ್ಯು: ರಾಮಾಯಣದೊಳತಿಮನೋಯಖತದ ಸಂಘಟನೆ 


ಮಧುಪಾನವ್ಯಸನಂ ಆಜಡಿಯೊಳ್‌ (ರಾಮಾಶ್ಚ. ೮-೧). [ಸಂ.] | ಸಂಭವಿಸಲಿರ್ಪ ತಾಣಂ ತಾನದೆಂದರಿನರೇ0 (ಶ್ರೀರಾಮಾ. ೩೬-೨೨೩). 
[ಸೆಂ. (ಅತಿಮನಸ್‌ + ಯತ)) 


ಅತಿಸಾರ್ಥಿಸು (ಕ್ರಿ). ಪಾರ್ಥನನ್ನು, ಅರ್ಜುನನನ್ನು (ಶೌರ್ಯ | 
ಮೊದಲಾದವುಗಳಲ್ಲಿ) ಮಾರು : ಏಂ ಜಗದಿ ಪಾರ್ಥನನ್ನತಿಪಾರ್ಥಿಸುವ | | ಅತಿಮರ್ಯಾದ (ಗು). ಎಲ್ಲೆಯನ್ನು ಮಾರಿದ ; ಅಳತೆಗೆಟ್ಟ. 
[ಸೆಂ. (ಅತ್ಮಿ * ಮರ್ಯಾದಾ + -)] 


ನೊಳನೆ (ಹೆಬ್ಬಿರ. ೨೬-೧೨). [ಅತಿ * ಪಾರ್ಥ * -ಇಸ್ಕು] 
ಅತಿಪೀಡನ (ನಾ). ೧. ಸಾಮಾನ್ಯವಾಗಿ ಒತ್ತುವುದಕ್ಕಿಂತ | ಅತಿಮಾತ್ರ (ಗು). ೧. ಅಳತೆಗೆ ಮಾರಿದ ; ಬಹೆಳ ಹೆಚ್ಚಾದ. (ನಾ). 


ಹೆಚ್ಚಾಗಿ ಒತ್ತುವುದು: ಅತಿಸೀಡನದಿಂ ರೇಫಾಶ್ರಿತಮಾದ ಜಕಾರ | ೨. ನಾಲ್ಕು ಬಗೆಯಾದ ಯೋಗಕ್ರಮದಲ್ಲಿ ಒಂದು: ಮೃದು 
ಹ ಸಮಂತು ಡಕಾರಾಶ್ರಿತಮಾದ ಅಅನುಮಂಗೀಕೃತಪದಲತ್ವಕ್ಕೆ ಮಧ್ಯ ಅತಿಮಾತ್ರ ಅತಿಮಾತ್ರತರವೆಂದು ಚತುರ್ವಿಧಯೋಗಕ್ರಮದಿಂದಂ 
ಬೆಟ್ಟಿತೆನಿಸಿದ ಕುಳನುಂ (ಶಮದ. ೧೮). ೨. ತುಂಬ ಹಿಂಸಿಸುವುದು. (ವಿವೇಕ. ೧೪೮). [ಅತ್ಮಿ * ಮಾತ್ರ) 
Tes, 4 ಪೀಡನ] s5| ಅತಿಮಾನಸ (ನಾ). ಮನಸ್ಸಿನ ಎಲ್ಲೆಗೆ ಮಾರಿದ ಸತ್ಯು: ಮಾನಸ 
ಅತಿಪ್ರಸರಣ (ನಾ). ೧. ಅಧಿಕವಾಗಿ ಹರಡುವುದು. ೨. (ಹಣದ) ಅಧಿಮಾನಸಕೇಕೆ ಅತಿಮಾನಸ ಮೈದೋರೆ ಅನಂದಾಮೃತ ಸೋರೆ 
ಮಿತಿಮಾರಿದ ಚಲಾ ವಣೆ ಉಬ್ಬರ: ಇತ್ತೀಚೆಗಿನ ಮಹಾ (ಅನಿಕೇ. ೧). [ಅತ್ತಿ * ಮಾನಸ್ಮ] 
ಯುದ್ಧದ ಕಾಲದ ಅತಿಪ್ರಸರಣದ ದೆಸೆಯಿಂದಾಗಿ ರೈತರ ಸಾಲ ಸ್ವಲ್ಪ | | ಅತಿಮಾನುಷ (ಗು). ಮನುಷ್ಯನ ಶಕ್ತಿಗೆ ಮಾರಿದ; ಮನುಷ್ಯರಿಗೆ 
ಮಟ್ಟಿಗೆ ಸಂದಾಯವಾಗಿರಬೇಕು (ಏಶಿಸಂ. ೫೦). [ಅತ್ತಿ * ಪ್ರಸರಣ] ದೊರೆಯದ: ಕೃಷ್ಣನತಿಮಾನುಷಪುಷ್ಪಮನೊಲ್ಹು ನೋಡಿ (ಜಗನಿ. 


ಅಶಿಪ್ಲು "ತೆ (ನಾ). ಪ್ಲುತಸ್ವರಗಳು ಹೆಚ್ಚಾಗಿರುವುದು : ಛಂದಸ್ಸಿನ |40| ೧೨-೬೫). [ಅತ್ತಿ * ಮಾನುಷ] 
ನಾವೀನ್ಯಡೊಡನೆ ವೃತ್ತದ ಜತ ತ ತತೆಯೂ ಸರಳರಗಳಿ | ಅತಿಮಾರ್ಗ (ನಾ). ಮಾರ್ಗವನ್ನು ಅತಿಕ್ರಮಿಸಿದವನು; ದಾರಿ 
ಮೊಡಲಾಡುವುಗಳಲ್ಲಿ ಕೆಂಡುಬರುವುದು (ಸಾಹಿವಿ. ೬೮). ೨. ಬಹಳ | ಬಿಟ್ಟವನು. [ಅತ್ತಿ * ಮಾರ್ಗ] 
ವಾಗಿ ನೆನೆದಿರುವುದು; ದ್ರವದಲ್ಲಿ ತುಂಬ ಮುಳುಗಿರುವುದು. ಅತಿಮಿತಿ (ನಾ). ಬಹಳ ಕಡಮೆ ; ತುಂಬ ಹಿಡಿತ : “ರತಿಕಲೆಯೊಳತಿ 
[ಸಂ. ಅತಿಪ್ಲುತತಾ (ಅತ್ತಿ * ಪ್ಲುತ *-)] ಚದುರೆ ಅತಿಮಿತಿಯು ಮಾತಿನೊಳು . . , ಸೊಬಗಿನ ಸುದತಿ? (ಸರ್ವಜ್ಞ. 
ಅತಿಬಜೆ (ನಾ). ಒಂದು ಔಷಧ ದ್ರ ದ್ರವ್ಯ: ಬಜೆ ಸಂವರ್ಚಲ ಹಿಂಗತಿಬಜೆ! 4 ೧೬೫೩). [ಅತ್ತಿ * ಮಿತಿ] 
ಕೊಡಸಿಕೆಯೆಂಬಿವಿನಿತುಮಂ ಕುಡಿಯಿಸಲುಷ್ಮಜಲಾಸ್ವಿತಮದು see ಅತಿಮುಕ್ತ (ಗು). ೧. ಪೂರ್ಣವಾಗಿ ಬಿಡುಗಡೆ ಹೊಂದಿದ. ೨. ಕಾಮ 


ಅಶಿಮುಕ್ತಕ 


ಕ್ರೋಧಗಳಿಂದ ಬಿಡಲ್ಪಟ್ಟ. 8. ಬೀಜರಹಿತವಾದ. ೪. (ಬಿಳುಪಿ 
ನಲ್ಲ) ಮುತ್ತು ಗಳನ್ನು ಮಾರಿದೆ. (ನಾ). ೫. ಬಂಜೆಯಾದ ತಳಿ. | | 
೬. ಇರವಂತಿಗೆ : ಚುರ ರು ಯು ತಮಾಳದ ತಳಿರುಮಂ...: | 
ತಂದು (ಮಲ್ಲಿಪು. ೫-೪೯). ೭. ಹುಗಿಲುಮರ. [ಅತ್ತಿ * ಭಕ್ತ. | | 
ಅತಿಮುಕ್ತಕ (ನಾ). ಹೊಂಗೆಯ ಮರ; "ಹುಲಿಗಲಿ, ನಮ್ಮಿ, | 5; 
ಹೊಂಗೆ? (ಸಿದ್ಧಾಂತಿ). ಸೆಂ. (ಅತಿಮುಕ್ತ + -)] | 
ಅತಿಮೂತ್ರ (ನಾ). ತುಂಬ ಹೆಚ್ಚಾಗಿ ಮತ್ತು ಹೆಲವುಬಾರಿ ಮೂತ್ರ | 
ವಿಸರ್ಜನೆಯನ್ನುಂಟುಮಾಡುವ ಒಂದು ರೋಗ; ಬಹುಮೂತ್ರ | | 
ರೋಗ ; ಮಧುಮೇಹ ರೋಗ. [ಅತ್ತಿ * ಮೂತ್ರ] i 
ಅತಿಮೋಹ (ನಾ). ಬಹಳವಾದ ನೋಹ; ಅತ್ಯಾಸಕ್ತಿ: ಅತಿನೋಹಂ | 10 
ಗತಿಯಂ ಕರಂ ಕಡಿಕುಮೆಂಬೀ ಮಾತು ಕೈಗೂಡೆ (ಪಾರ್ಶ್ವಪು. A | 
[ಅತ್ತಿ * ಮೋಹ್‌] § 


ಅತಿರ (ನಾ). ಅಸ್ಲಿರ; ನಿಲುಗಡೆಯಿಲ್ಲದ್ದು (8). [ಸೆಂ. ಅಸ್ಥಿರ] 
ಅತಿರಂಜಿತ (ಗು). ವಸ್ತುಸ್ಥಿತಿಗೆ ತುಂಬ ದೂರವಾದ: ಆ ಕಾದಂಬರಿ 
ಯಲ್ಲಿ ಅತಿರಂಜಿತವಾದ ವರ್ಣನೆಗಳೇ ಹೆಚ್ಚಾಗಿವೆ (ರೂಢಿ). 
[ಅತ್ತಿ * ರಂಜಿತ] 
ಅತಿರಂಜಿಸು (ಕ್ರಿ). ತುಂಬ ಮನೋಹರವಾಗು : ಸಿರಿಯಣುಗಂ | 
ಸಮ್ಮೋಹನಶರದಿಂ ವಿರಹಿವಿತಾನಮನೆಚ್ಚು ಕೆಡಹಿ ಕಡುಭರದಿಂ ಬಾಜಿಪ | 
ಶಂಖಮೆನಲ್‌' ನುಣ್ಣೊ ರಲತಿರೆಂಜಿಸಿತು REN ೩-೨೩೯). | 
[ಅತಿ + ರಂಜಿಸು] | 
ಅತಿರಕ್ಷ (ಗು). ೧. ತುಂಬ ಕೆಂಪಾದ ; ಕಡುಗೆಂಪಾಡ. | 
೨. ಅತಿಶಯವಾದ ಆಸಕ್ತಿಯುಳ್ಳ ವನು, | 
[ಅತ್ತಿ * ರಕ್ತ] el 
ಅತಿರಕ್ತೆ (ನಾ). ಅತಿಶಯವಾದ ಪ್ರೀತಿಯುಳ್ಳವಳು : ರಕ್ಷೆ ಯನುರಕ್ತೆ ! | 
| 
| 


151 
[ 


| 

| 

| 
6 
H 

| 
|20 


ಯತಿರಕ್ಕೆ ಯೆಂದಿಂತು ಮೂಜು ತೆಜದಿಂ ಬೇಟನುಕ್ತು ೦ (ಮದತಿ. 
(೧೧-೨೬). [ಸಂ. ಆತಿರಕ್ತಾ (ಅತ್ತಿ * ರಕ್ತ ಸವ್‌ |! 
ಅತಿರಥ (ನಾ). ಅತಿರಥ, ಮಹಾರಥ, ಸಮರಥಧ, ಅರ್ಧರಥ- | 
ಎಂಬ ನಾಲ್ಕು ಬಗೆಯ ರಥಿಕರಲ್ಲಿ ಅತ್ಯುಂತ ಶ್ರೆ ತೆ (ಹ್ಮ ನಾದವನು ; | 
ಅಪರಿಮಿತ ಸ ಸಂಖ್ಯೆಯ ಶತ್ರುಗಳೊಡನೆ ಯುದ್ಧ ಮ ರಥಿಕ : 
ತ ಸಾರಥಿಗಳನಿಸೆ ಸೀರಪಾಣಿ ಸಲೆ ರಥದ ಮನೋರಥ 
ದೊಡನೆ ಮಡಿದರಂದತಿರಥ ಸಮರ ಥರಾ ಮಹಾರಥಾರ್ಧರಥರ್ಕಳ್‌ | 
(ಶಾಂತಿ ಪು. ೪-೧೨); ಅತಿರಥನಾದರೂ ಗತಿಗೆಡಬಾರದು (ಗಾದೆ); 
(ಗದಾಯು. ೩-೫೦ ; ಸಂರಾಮಾ. ೧೩-೭೨; ಕುವ್ಯಾನಿ. ೭-೩೩ ನೋ). 


| 
| 
[ಅತ್ತಿ + ರಥ] 


25 


30 ; 


ಅತಿರಮ್ಯ (ಗು). ತುಂಬ ಮನೋಹರವಾದ. "ಅತಿರಮ್ಯುಂಬಡೆ? |35 
ಸರಾ! [ಅತ್ತಿ * ರಮ್ಯ] 

ಅತಿರಮ್ಯಂಬಡೆ (ಕ್ರಿ). ತುಂಬ ಮನೋಹೆರವಾಗಿರು, —ಸುಂದರ | 
ವಾಗಿಹಿ: ಕುವರನ ಚೆಲ್ವಂ ಚಿತ್ರದ ನಳಿನನಿಲೋಚನೆ ನೋಡುವೆನೆನುತುಂ | 
ಗಳಿಲನೆ ಮುಸುಕಂ ತೆಗೆದಂದದಿನತಿರಮ್ಯ ಂಬಡೆಯಿತ್ತು (ಜಯಕಾ. ಸ್ವತ 

[ಅತಿರಮ್ಯ + ಪಡೆ] 

ಅತಿರಸ (ಗು). ೧. ಬಹಳ ಹೆಚ್ಚು ರಸ ಸವುಳ್ಳ. (ನಾ). ೨. ಅಕ್ಕಿ, 
ತೆಂಗಿನಕಾಯಿ, ಬೆಲ್ಲ ಇವುಗಳನ್ನು ರುಬ್ಬಿ ಅಥವಾ ಅರೆದು ತುಪ್ಪ 
ದಲ್ಲಿ ಕರಿದು ಮಾಡುವ ಒಂಡು" ಬಗೆಯ ಭಕ್ಷ್ಯ ನ 
ನಇವೇಷ್ಯಕೆ ಆಹುತಿಗೆ ಮಾನ ೧. .. ಕರುಚಿಯ ಇಡೆ ೫, ಅತಿರಸ 
೫, ಸುಖಿನಪ ೫, ಯೆಂಣೆ ಹೂಗಳ (ಸೌಇಇ. IV, ೨೫೦-೮; 1521); [45 
ಶಿರುನಂದಾದೀಪಕೆ ಚಿಲುವಾನ್ಯದೀವಿಗೆ ೪೦ ಅರೋಗಣಿಗೆ ನೈವೇದ್ಯದ | 


40 


| 
! 
| 
i 
| 
| 
| 
| 
| 
| 


ಅತಿರಾಗಿ (ನಾ). ತುಂಬ ಅನುರಾಗವುಳ್ಳ ವನು: 


ಅಶಿವರ್ಶಿತ 


ಹರಿವಾಣ ೩ ಅಪ್ಪ ಪಡಿ ೧ ಕಂ ಅಪ್ಪ ೫೧ ಅತಿರಸ ಪಡಿ ೧ ಕಂ ಆತಿರಸ 

(ಆತಿ, * ರಸ] 

ಅದಣಕೊಳಿದ್ದುದು 
ಯಕ್ಷ ಕಿನ್ನರ ಸುದತಿಯರು ORNS ಗಳು ಸುಖಮಯರು 
(ಕುವ್ಯಾಸ. ೩-೩೨). [ಸಂ. ಆತಿರಾಗಿನ್‌ (ಅತ್ಮಿ* ರಾಗ +-)] 

ಅತಿರಾಜಿಸು (ಕ್ರಿ). ಬಹಳವಾಗಿ ಪ್ರಕಾಶಿಸು, ಹೊಳೆ: ಆ ಹೆಣ್ಗಳ 
ರನ್ನೆಗೆ ಪಲ್ಲವಕವ್ಯೂಹದೆರ್ದೆಯನಿಳ್ಳು ಳಿಗೊಂಡೆತಿರಾಜಿಸಿದುವು ತಿವಳಿಗಳು 
(ಜಯಕಾ. ೩-೩೫). [ತ್ಮಿ * ರಾಜಿಸು] 

ಅತಿರಾತ್ರ (ನಾ). ೧. ಒಂದು ಯಜ್ಞದ ಹೆಸರು: ದೇವಯಜ್ಞ... 
ತ ಉಕ್ತ $ ಸೋಡಶ ವಾಜಪೇಯ ಪೌಂಡರೀಕಾದಿ ಮಹಾಕ್ರತು 
ಗಳಂ A ೨. ನಡುರಾತ್ರಿ. [(ಆತಿ * ರಾತ್ರಿ*-)] 

ಅತಿರಾವ (ನಾ). ತುಂಬ ಬಿರುಸಾದ ಸದ್ದು: ಹೇವದಲಿ ಕೆಡಹಲೈ 
ಬೀಳ್ವರು ಸಾವಿರದಸಂಖ್ಯಾತಬಲವತಿರಾವದಲಿ ಬಳಿಕೆರಡು ತಟ್ಟನ ಬಿಲ್ಲಿ 
ನತಿಬಲರು (ಕೋಗಯ. ೨೧-೬). [ಅತ್ತಿ * ರಾವ] 


೫೧ (ಸೌಇಇ. Ix-ii, ೪೮೯-೪೦ ; 1513). 


| ಅತಿರಿಕ್ತ (ಗು). ೧. ಬಿಟ್ಟುಹೋದ; ಕಳೆದುಹೋದ. ೨. ಮಾರಿದ; 


ಬಹಳ ಹೆಚ್ಚಾದ. ೩. ಕಯ: ದೇಹಕ್ಕೆ ಅತಿರಿಕ್ತವಾದ ಅತ್ಮವೆಂಬು 
ದೊಂದಿದೆ (a ಮು. ೨). (ನಾ). ೪. ತುಂಬ ಬಡವ. "ಸಂ. 


ಅತಿರಿಕ್ತ ಹಣ (ನಾ). ಹೆಚ್ಚಿ ನಹೆಣ; ಹೆಚ್ಚು ವರಿ ಮೊಬಲಗು: ವೆಚ್ಚದ 


ಅಂದಾಜು ಮೊಬಲಗನ್ನು '`ೋಂಸತಕ್ಕ ಇನ್ನೊ ೦ದು ವಿತ್ತ ವಿವರಣೆಯನ್ನು 
. . ಅತಿರಿಕೆ ಹಣಕ್ಕೆ ಒಂದು ಅಭಿಯಾಚನೆಯನ್ನು ಲೋಕಸಭೆಯ 
ಮುಂದೆ ಇರಿಸುವಂತೆ ಏರ್ಪಡಿಸತಕ್ಕುದು (ಭಾಧಾನ. ೬೦). 
[ಅತಿರಿಕ್ತ * ಹಣ] 

ಅತಿರುಜೆ (ನಾ). ಪ್ರಬಲವಾದ ರೋಗ: ಮೃತಮೆನಿಪ ಸೂತಕಕೆ ಮನೆ 
ಯಾಗತಿರುಜೆಯ ಶರಧಿಯೊಳು ಮುಳುಗುವನೃತನಿಜಸ್ಥಿ ತಿಯಾಂತುದೀ 
ದೇಹಂ ತ್ರಿಕಾಲದಲಿ (ವಿವೇಭ. ೪-೮). [ಅತ್ತಿ * ರುಜಿ] 

; ಅತಿರೂಢ ಗು). ಬಹಳವಾಗಿ ಬಳಕೆಯಲ್ಲಿರುವ ; ಪ್ರಸಿದ್ಧ ವಾದ: 
ಆತಿರೂಢಾರ್ಥಮಗೂಢಂ ಪ್ರತೀತಿ ಸುಭಗಂ ಪ ಪ್ರಸನ್ನ ಮೆನೆ ಪಡೆಗುಮಪಾ 
ಕೃತನಿಷ್ಠುರಾಕ್ಷರಂ (ಕಾವ್ಕಾವ. ೫೧೨). [ಆತ್ಮ + ರೂಢ] 

ಅತಿರೇಕ (ನಾ). ೧. ರೂಢಿಗೆ ವಿರೋಧವಾದ ನಡೆ. ೨. ಅಳತೆಗೆ 
ಮಾರಿದ ಸ್ಥಿತಿ; ಅತಿಶಯ : ಎಲೆ ಕೃಷ್ಣ ನಿನ್ನ ರೂಪಮುಂ ಸೌಷ್ಠವ 
ಪ್ರತಿಷ್ಠೆಯುಂ . . . ವಿವೇಕಾತಿರೇಕಮುಂ ನೋಡಲ್‌ ನೀಂ ಪರದೈವತ 
ಕಳಾಸ್ವರೂಪನಾಗಿ ತೋರ್ಪೆ (ಜಗನಿ. ೪-೭೯ ವ). ೩. [ಕಾವ್ಯಮಾ] 
ವ್ಯತಿರೇಕಾಲಂಕಾರ : ವರಜಾತಿ ರೂಪಕಾರ್ಥಾಂತರವಿನ್ಯಾ ಸಾತಿರೇಕ 
ಯಾಥಾಸಂಖ್ಯಾಸ್ಕಿರದೀಪ ಕೋಪಮಾಬಂಧುರಾತಿಶಯ ಸದೃಶಯೋಗಿ 
ತಾಕ್ಷೇಪಂಗಳ್‌ (ಕವಿರಾ. ೩-೨). [ಸಂ.] 

ಅತಿನರ್ತಿ (ಗು). ೧. ಬಹಳ ಹೆಚ್ಚಿ ನ. ೨. ಮೊಟ ಸಿ ಮೊದಲನೆಯ. 
ಷಿ. ಕ್ರಮವನ್ನು ಮಾರಿ ನಜೆಯುವ ; ಅತಿಕ್ರ ಮಿಸಿ ನಡೆಯುವ : 
ಚಕ್ರವರ್ತಿಯಾಗಿಯುಮತಿನರ್ತಿಯೇ (14: ೧೧-೬೬) ; ಅತಿವರ್ತಿ 
ಗಳ್ಳಿ ದಾನವಪತಿಗಜಕಿಪುವರಿಲ್ಲ ತಕ್ಕುದಂ ಪರಿಜನಡೊಳ್‌'. ಹಿತನಂಜದೆ 
ಪೇಟ್ತು ಸುಭಾಷಿತಮಂ ಕೈಳೊಳಿಸುಗುಂ ವಿಭೀಷಣನೆ ವಲಂ (ಪಂರಾಮಾ. 
೧೧-3೧). (ಸೆಂ. ಅತಿನರ್ತಿನ್‌] 

ಅತಿವರ್ತಿತ (ಗು). ೧. ಮಾರಿಹೋದ. (ನಾ). ೨. ಆನೆಗಳಿಗೆ 
ಉಂಟಾಗುವ ಏಳು ಮದಾವಸ್ಥೆ ಗಳಲ್ಲಿ ಒಂದು: ಆ ಪಟ್ಟಣದ ನರ 
ಸಿಂಗ ಮೊನೆಯರ ಪಟ್ಟಿ ದಾನೆ ಸಂಚಿತ ತಿಲಕಿತ ಅರ್ಧಕಪೋಳಿತ ಆತಿ 
ವರ್ತಿತ ಆಅಥೋನಿಬಂಧಿನಿ ಕ್ರೋಧಿನಿ ಗಂಧಚಾರಿಣಿಯೆಂಬ ಸಪ್ತಾವಸ್ಥೆಯ 
ಮದದಿಂ ಮುಂದುಗಾಣದೆ (ನಂಬಿರ. ೨-೨೧). [ಸೆಂ] 


ಅಶಿನಸ್ತು ೧೮೫, 


ಆತಿನಸ್ತು (ನಾ). ಸಾಮಾನ್ಯಸ್ಥಿತಿಗೆ ಮಾರಿದ ವಸ್ತು; ಅಪೂರ್ವ (ಅ 
ವಾಡ ವಸ್ತು: ನೀನು ಬಹಳ "ಧರ್ಮವನ್ನು ಆಸನ) ಪ್ರಪಂಚ ಕ್ಕೆ 
ಅತಿವಸ್ತು (ಆಗ್ರಹ. ೩೭). [ಅತ್ತಿ * ವಸ್ತು) 

ಅಕಿವಳಿಗೆ "ಅತ್ತಿವಳಿಗೆ' ನೋ. 

ಅತಿವಳೆ (ನಾ). ಮಿತಿಮಾರಿದ ಮಳೆ: ಸುರಿದುದತಿವಳೆಯೆಂದು ಕುಲಗಿರಿ | 
ಕರಗುವುದೆ (ಕುವ್ಯಾಕ. ೪-೨೨). [ಅತ್ತಿ * ಮಳೆ (ಆ ಮ)] | 

ಅತಿನಾಕ್ಕ (ನಾ). ಎಲ್ಲೆ ಮಾರಿದ ಮಾತು; ಚುಚ್ಚುಮಾತು (8). | 

1 * ವಾಕ್ಯ) | 
ಅತಿನಾದ (ನಾ). ೧. ಮಿತಿಮಾರಿ ಮಾತಾಡುವುದು. ೨. ಮಿತಿ; 
ಮಾರಿದ ಚರ್ಚೆ: ಈ ಅತಿವಾದದಿಂದ ನಮ್ಮ ಸಮಾಜಕ್ಕೇ ಅಪವಾದವು 
ಪ್ರಾಪ್ತವಾಗಿದೆ (ಆರ್ಯಧ. ೧೬೪). ೩. ನಿಂದೆಯ ಮಾತು. | 
je * ನಾದ] 
ಅತಿವಾದಿ (ನಾ). ೧. ತುಂಬಮಾತಾಡುವವನು. ೨. ಅತಿಯಾಗಿವಾದ | 
ಮಾಡುವವನು: ಅತಿವಾದಿಗೆ ಉತ್ತರವಿಲ್ಲ(ಗಾದೆ). [ಸಂ. ಅತಿವಾದಿನ್‌] | 
ಅಕಿವಾಹಕೆ (ನಾ). ೧. ಹೆಚ್ಚಾಗಿ ಶ್ರಮಪಡುವ ಸ್ವಭಾವದವನು ;|15 
ಕಷ್ಟಶೀಲ. ೨. ನರಕದಲ್ಲಿನ yo ಪ್ರೇತ: “ಪ್ರೇತೆಯತಿನಾಹಕಂ | 
Wh ನಾರಕೆಂ” (ಮಂಗರಾ. ೧೧೬-೧). ೩. ಸೂಕ pee 
ದಿಂದ ಜೀವನನ್ನು ಬೇಕಿ ಶರೀರಕ್ಕೆ ಒಯ್ಯುವ ದೇವತೆ. | 
[ಅತ್ತಿ * ವಾಹಕ] 

ಅತಿನಿಷೆ (ನಾ). "ಅತಿಬಜೆ' ಎಂಬ ಪ್ರಸಿದ್ಧವಾದ ಔಷಧಿಯ, 
ಮೂಲಿಕೆ. (ಸಂ. ಅತಿವಿಷಾ (ಅತ್ತಿ * ನಿಷ -)] 

ಅತಿವೃ ತ್ತ (ನಾ). ೧. ತುಂಬ ಗುಂಡಾಗಿರುವುದು : ಅತಿವೃತ್ತದೆ ರವಿ| 
ಬಿಂಬಾ ತಿ ಯೋಜನಶತಸಹಸ್ರವಿಷ್ಯಂಭಂ ವಿಶ್ರುತಜಂಬೂವೃಕ್ಷ ಮಹಾ 
ಪ್ರತೀತಿಯಿಂ ನೆಗಟ್ಟುದಿಳೆಗೆ ಜಂಬೂದ್ವೀ ಪಂ (ಆದಿಪು. ೧೯). ; 
೨. ನಡತೆಗೆಟ್ಟವನು; ಅನಾಚಾರಿ. [ಅತ್ತಿ * ವೃತ್ತ] |, 

ಅತಿವೃಷ್ಟಿ (ನಾ). ಎಷ್ಟು. ಬೇಕೋ ಅಷ್ಟಕ್ಕಿಂತ ಹೆಚ್ಚಾದ ಮಳೆ; 
ಮಿತಿ ಮಾರಿದ ಮಳೆ: ಕಳೆದ ವರ್ಷ ಅತಿವೃಷ್ಟಿಯಿಂದ ಬಹಳ ಅನಾಹುತ 
ಗಳಾದುವು (ರೂಢಿ). [ಅತ್ತಿ * ವೃಷ್ಟಿ] 

ಅತಿನೇಲ (ಗು). ೧. ಸಮುದ್ರದ ದಡವನ್ನು ಮಾರಿದ. ೨. ಕಾಲ 
ವನ್ನು ಮಾರಿದ. ೩. ಮೇರೆಮಾರಿದ ; ಅತ್ಯಧಿಕ. (ನಾ). ೪. ಅತಿ | 
ಮೂತ್ರವೆಂಬ ರೋಗ: “ಅತಿಮೂತ್ರಾತಿಶಯಂ ಸಮುದ್ರತಟ ಕಾಲಾತಿ | 
ಶ್ರಮಂ ತಾವಿನಿಂತತಿವೇಲಾಖ್ಯ ೫ (ನಾನಾರ. ೧೩೩). 

[ಸಂ. (ಅತ್ಮಿ * ವೇಲಾ +-)] 

ಅತಿವ್ಯಕ್ತೆ (ಗು). ತುಂಬ ಸ್ಪಷ್ಟವಾದ; ತುಂಬ ಪ್ರಸಿದ್ಧವಾದ : | 
ಏಕವಚನ ನಮನ ಕನ್ನ ಡಡೊಳತಿವ್ಯಕ್ತಂಗಳ್‌ ; "ಎ ವಚನ |35- 
ಮನೌಚಿತ್ಯದಿನಜಕಿವುದು (ಶಮದ. ತ ತ್ರಿ). (ನ +ವ ೫] 
ಲಕ್ಷಣವು ಅನ್ವಯಿಸುವಂತೆ ನಿರೂಪಿಸುವ ಬಟು ದೋಷ: 
ಲಕ್ಷಣವು ವರ್ಣನೆಯಲ್ಲ. ಇದರಲ್ಲಿ ಅತಿವ್ಯಾಪ್ತಿ, ಆವ್ಯಾಪ್ತಿ ಮೊದಲಾದ 
ದೋಷಗಳಿರಕೂಡದು (ಭಾರಮಾ. ೧೪೬). "ಅವ್ಯಾಪ್ತಿ' ಪರಾ. 

[ಅತ್ತಿ * ವ್ಯಾಪ್ತಿ] 

ಅಶಿಶಕ್ಟರಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಹದಿನೈದನೆಯ | 
ಛಂದಸ್ಸಿ ನ ಹೆಸರು; ಒಂದು ಪಾಪದಲ್ಲಿ ಹದಿನೈದು ಅಕ್ಷರಗಳಿರುವ ! | 
ಸಮವೃ ತಗಳ ಸಮುದಾಯ: ೧೨ ಜಗತಿ, ೧೩ ಅತಿಜಗತಿ, | | 

| 


ಸ. 


10 


ಅ 


i 
| 
| 
| 
| 


ಅ 


201 
[ಆ 


ಅ 
| ಅ 


| 
| 


30 


40 


} 


೧೪ ಶಕ್ತಿ, ೧೫ ಅತಿಶಕ್ಟರಿ. .. ಎಂದಿಪ್ಪತ್ತಾಜುಂ ಛಂದಂಗಳಕ್ಕು 0:45 
(ಭಂದೋಂಬು. ೧-೫೫ ವ). [ಸಂ. ಅತಿಶಕ್ವರೀ (ಅತ್ತಿ * ಶಕ್ಟರೀ)] 


: ಅತಿಸಂಧಿತೆ (ನಾ). ವಂಚಿತಳಾದವಳು ; 


ಅತಿಸರ್ಜನ 


ತಿಶಯ (ನಾ). ೧. ಹೆಚ್ಚಳ; ಮೇಲ್ಮೆ; ವಿಶೇಷ. ೨. [ಕಾವ್ಯಮಾ] 
ಒಂದು ಅಲಂಕಾರ; ಅತಿಕಯೋಕಿ : ಮೇರೆಗಳಿದಿಕೆ ವಿಶೇಸವಿಚಾರ 
ಮನಧಿಕೋಕ್ತಿಯೊಳ್‌ ತಗುಳ್ಳು ನ್ವಿವುದಕ್ಕುಂ ಸಾರತರಮತಿಶಯಾಲಂಕಾರಂ 
(ಕ ವಿರಾ. ೩-೯೧); ಸವಿಶೇಷವಚನಮತಿಶಯಂ (ಉದಯಾ. ೯). 
೩. [ಕಾವ್ಯಮಾ] "ಕಾವ್ಯಾವಲೋಕನ? ದ ಮೇರೆಗೆ ಅರ್ಥಾಲಂ 
ಕಾರಗಳ ನಾಲ್ಕು ಪ್ರಕಾರಗಳಲ್ಲಿ ಒಂದು. ವಿರೋಧ, ಉತ್ಪ್ರೇಕ್ಷೆ 
ಮೊದಲಾದವು ಇದರ ಪ್ರಭೇದಗಳು: ನಾಡಾಡಿಗಟ್‌ವಿನಂ 
ಕೆಯ್ಗೂಡಿದ ವಸ್ತೂಪನರ್ಣನಂ ವಿಸ್ಮಯಮಂ ಮಾಡುವೊಡತಿಶಯ 
ಮಕ್ಕುಂ (ಕಾವ್ಯಾವ. ೭೨೫). ೪. ಅಸಾಧಾರಣವಾದ ಮಹಿಮೆ: 
ಅತಿತುಂಗಾಕೃತಿಯಾದೊಡಾಗದದ«ತೊಳ್‌ ಸೌಂದರ್ಯ್ಯಮೌನ್ನತ್ಯಮುಂ 
ನುತಸೌಂದರ್ಯಮುಮಾಗೆ ಮತ್ತತಿಶಯಂ ತಾನಾಗದು (ಎಕ. 11, 
೨೩೪-೧೬ ; 1180). [Xo] 
ಶಿಶಯಧವಳ (ಗು). ೧. ತುಂಬ ಬಿಳುಪಾದ; ಅತಿನಿರ್ಮಲ 
ವಾದ. (ನಾ). ೨. ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗನ ಒಂದು 
ಬಿರುದು : ಕೃತಕೃತ್ಯಮಲ್ಲನಪ್ರತಿಹತವಿಕ್ರಮನೊಸೆದು ವೀರನಾರಾಯಣ 
ನಪ್ಪತಿಶಯಧವಳಂ ನಮಗೀಗತರ್ಕಿತೋಪಸ್ಥಿತಪ್ರತಾಪೋದಯಮಂ 
(ಕವಿರಾ. ೧-೨). [ಅತಿಶಯ * ಧವಳ] 
ತಿಶಯವಡೆ (ಕ್ರಿ). ಹೆಚ್ಚಳವನ್ನು ಹೊಂದು; ಮೇಲ್ಮೆಯನ್ನು 
ಪಡೆ: ವ್ರತಹೋಮನಿಯಮೋಪವಾಸದಾನಗಳಿಂದತಿಶಯವಡೆದ ಧರ್ಮ 
ಗಳು (ಹದಿಬ. ೩-೬). [ಅತಿಶಯ + ಪಡೆ] 
ತಿಶಯಿತ (ಗು). ಶ್ರೇಷ್ಠ; ಉತ್ಕೃಷ್ಟ : ಅತಿಶಯಿತ ವಸ್ತುವಿಷಯ 
ಪ್ರತೀತಿಯಂ ಬ ನಿಸಿ ಪೇಟ್ವುದು (ಕವಿರಾ. ೩-೧೮೨). [ಸಂ.] 
ತಿಶಯಿಸು (ಕ್ರಿ). ಮಾರು; ಮೇಲಾಗು. [ಅತಿಶಯ + -ಇಸ್ಕು] 
ತಿಶಯೋಕ್ತಿ (ನಾ). ೧. ಸ್ವಲ್ಪವನ್ನು ಮಹತ್ತರವಾಗಿ ಮಾಡಿ 
ಹೇಳುವುದು: “ತಾಲ್ಲೂಕ ರಾಜಾಸ್ತೋತ್ರ” ದಲ್ಲಿ ಅತಿಶಯೋಕ್ತಿಯಿದೆ 
ಯೆಂದು ಹೇಗೆ ಹೇಳುವದು? (ಸಮಜೀ. ೭). ೨. [ಕಾವ್ಯಮಾ] ಒಂದು 
ಕಾವ್ಯಾಲಂಕಾರ. ಐ ಇದರಲ್ಲಿ ರೂಪಕಾತಿಶಯೋಕ್ತಿ, ಭೇದಕಾತಿ 
ಶಯೋಕ್ತಿ, ಅತ್ಯುಂತಾತಿಶಯೋಕ್ತಿ ಮೊದಲಾದ ಹಲವು ಪ್ರಭೇದ 
ಗಳುಂಟು (ಕೈಪಿಡಿ. ೩೩೨-೩೩೪ ನೋ) : ಕಾವ್ಯನಾಟಕಗಳಲ್ಲಿ ಅತಿ 
ಶಯೋಕ್ತಿ, ಉತ್ಪ್ರೇಕ್ಷೆ ಮೊದಲಾದ ಅಲಂಕಾರಗಳಿಗೆ ವಿಶೇಷ ಪ್ರಾಧಾನ್ಯ 
ವುಂಟು. ಅತಿಶಯೋಕ್ತಿಯಂತೂ ಒಂದಲ್ಲ ಒಂದು ಬಗೆಯಲ್ಲಿ ಎಲ್ಲ 
ಅಲಂಕಾರಗಳ ತಳಹದಿ (ಭಾರವಿತಾ. ೪೧೪). [ಅತಿಶಯ + ಉಕ್ತಿ] 


| ಅತಿಶಯೋಪಮೆ (ನಾ). [ಕಾ ವ್ಯ ಮಾ] "ಕವಿರಾಜಮಾರ್ಗ'ದ 


ಮೇರೆಗೆ, ಉಪಮಾಲಂಕಾರದಲ್ಲಿ ಒಂದು ಬಗೆ; ಉಪಮಾನ 
ದಲ್ಲಿರುವುದಕ್ಕಿಂತ ಉಪ ಸಮೇಯದಲ್ಲಿ ಒಂದು ವಿಶೇಷವನ್ನು ವರ್ಣಿ 
ಸುವುದು : ವದನಂ ಮದೀಯಲೋಚನಮುದಾವಹೆಂ ಕಮಳೆಮಳಿ 
ಕುಳೋತ್ಸವಜನಕೆಂ ಪಿಜಿತ ವಿಭೇದ ಕ್ರಮಮಿಂತಿದಲ್ಲದಿಲ್ಲೆಂಬುದತಿ 
ಶಯೋಪನು ಸತತಂ (ಕವಿರಾ. ೩-೬೬). “dd ' ಉಪಮೆ] 


ಅತಿಸಂಧಾನ (ನಾ). ಮೋಸ; ವಂಚನೆ; ಕೃತ್ರಿಮ: “ವಂಚನಂ, 


ಅತಿಸಂಧಾನಂ, ವ್ಯಳೀಕಂ, ಪ್ರತಾರಣಂ - ಈ ೪ ಆಟಿಗೊಳ್ಳುದು ” 
(ಹಲಾಯು. ೧೨೩-೬೩). [ಸಂ] 

ಮೋಸಕ್ಕೆ ಗುರಿಯಾದ 
ಅತಿಸಂಧಿತೆಯಂತೆ ವಿರಳೋತ್ಯ ಳಿಕಾತರಳೆಯುಂ (ಚ೦ದ್ರ ಪು. 
[ಸಂ. ಅತಿಸಂಧಿತಾ] 


ವಳು: 


೧೫-೩೦ ವ). 


ಅತಿಸರ್ಜನ (ನಾ). ೧. ಬಹಳವಾಗಿ ದಾನಮಾಡುವುದು ; ಕೊಡು 


ಗೈತನ. ೨. ಕೊಲೆ; ಸಂಹಾರ. [ಸಂ.] 


ಅತಿಸಾಂಗ 


ಅತಿಸಾಂಗ (ಗು). ಸಂಪೂರ್ಣವಾದ ; ಸಮಗ್ರವಾದ : ನಿನ್ನತಿಸಾಂಗ | 
ಭಕ್ತಿಗೆ ಮೆಚ್ಚಿದೆವು ನಾನಬ್ಹದಳನೇತ್ರೆ (ಬಸಪು.೫೭-೬೧). [ಆತ್ಮಿ*ಸಾಂಗ] 

ಅತಿಸಾರ (ಗು). ೧. ಅತಿಶಯವಾದ ಸತ್ತ್ವದಿಂದ ಕೂಡಿದ; ರಸ 
ಮಯವಾದ: ನುತಿಸಿ ನುತಿಸಿಯವರನತಿಸಾರಮೃದುಗಾಂಧರ್ವದಿಂ | 
ಪಾಡುತ್ತ ಹಾಡುತ್ತೆ (ಬಸಪು. ೬-೨೬). (ನಾ). ೨. ಬಹಳವಾಗಿ, 1 
ಭೇದಿಯಾಗುವ ಒಂದು ರೋಗ: “ಬಸಿರ್ಕುತ್ತಮತಿಸಾರವಕ್ಕು ? | 
(ಮಂಗರಾ. ೧೧೪-೩); ಕುಸುಬೆಎಣ್ಣೆ, ತುಪ್ಪ ಇವಂ ಕುಡಿಸಿ ಅತಿಸಾರ | 
ಮಾಣ್ಣುಂ (ನಿವೈವಿ. ೧೦೯). [ಅತ್ತಿ + ಸಾರ] | 

ಅತಿಸಾರ8 (ನಾ). ಅತಿಸಾರ ರೋಗದಿಂದ ನರಳುವವನು. 

[ಸಂ. ಅತಿಸಾರಕಿನ್‌'] 

ಅತಿಸೂಕ್ಷ್ಮ (ಗು). ಬಹಳ ಸೂಕ್ತವಾದ : ಅವಳ ಮನಸ್ಸು ಅತಿ 

ಸೂಕ್ಷ್ಮ; ಒಂದು ಗೆರೆಯಷ್ಟು ಹೆಚ್ಚುಕಡಮೆಯಾದರೂ ನೊಂದುಕೊಳ್ಳು 


ತ್ತಾಳೆ (408). [ಆತಿ * ಸೂಕ್ಷ್ಮ] | 
ಅತಿಸ್ತಾನ (ನಾ). ಮೂಲಭೂತವಾದ ದೇವಸ್ಥಾನ: ಶ್ರಿ ಸ 
ಪುರದ ಊರೆಮುಂದೆ ಅತಿಸ್ತಾನದ [ಗುಡಿ] ಖಿಲವಾಗಿರಲಾಗಿ . ಪ್ರಜೆ 15 


ಗಳ ಸನ್ಮತದಲಿ ಆ ಖಿಲವಾದ ಅತಿಸ್ತಾನವನು MPS | 
(ಸೌಇಇ. IX-ii, ೬೨೩-೧೧; 1507). (ಸಂ. ಅಧಿಸ್ಮಾನ] 
ಅತಿಸ್ನೇಹ (ನಾ). ಮಿತಿಮಾರಿದ ಗೆಳೆತನ: ಅತಿಸ್ನೇಹ is 


(ಗಾದೆ). [ಅತ್ತಿ +ಸೆ ್ಸೀಹ] 
ಅತೀಂದ್ರಿಯ (ಗು). ೧. ಇಂದ್ರಿಯಗಳಿಗೆ ಗೋಚರವಾಗದ ; 
ಇಂದ್ರಿಯಗಳಿಗೆ ಸಂಬಂಧಿಸ ಸದೆ” ಇರುವ; ಸೂಕ್ಷ್ಮವಾದ; 


| 
ಪರೋಕ್ಷವಾದ. (ನಾ). ೨. ಆತ್ಮ. &. ಪ್ರಕೃತಿ. ೪. ಮನಸ್ಸು. ! 
[ಆತಿ * ಇಂದ್ರಿಯ) | 
ಅಶೀಂದ್ರಿಯದೃಷ್ಟಿ (ನಾ). “ಕಣ್ಣಿಗೆ ಕಾಣದ ವಿಷಯಗಳನ್ನು | 


ಪ್ರತ್ಯಕ್ಷವಾಗಿ ಕೌಡಂತೆ ಮನಸ್ಸಿ! ನಲ್ಲಿ ಗ್ರಹಿಸುವುದು ; ಅತೀಂ |25 


ದ್ರಿಯ ದೃಷ್ಟಿ (ಶಕ್ತಿ); ಕೇವಲ ಸೂಕ್ಷ ಕ್ಮದೃಷ್ಟಿ; ಸ 
ಪ್ರ ಪ್ರಜ್ಞೆ ಚ (clairvoyance. ಇಂಕನಿ). [ಅತೀಂದ್ರಿ ಯದ | 
ಅತೀಂದ್ರಿಯಸೌಖ್ಯ (ನಾ). ಇಂದ್ರಿಯಗಳ SNR 


ಕೇವಲ ಆತ್ಮಕ್ಕೆ ಸಂಬಂಧಿಸಿದ ಸುಖ: ಅನಶ್ವರಶ್ರಿ ೇವನಿತೇಶರೀಗೆನುಗೆ 
ಸಿದ್ಧರತೀಂದ್ರಿಯಸೌಖ್ಯಸಿದ್ಧಿಯಂ (ಚಂದ್ರಪು. ಸತ 
[ಅತೀಂದ್ರಿಯ + ಸೌಖ್ಯ] 
ಅತೀತ (ಗು). ೧. ಮಾರಿದ: ನೆನಪುಗಳಿಗೆಯತೀತನಪ್ಪ ಮಹಾನುಭಾವ 
ಪ್ರಜ್ಞಮಾನಸನು (ಬಸಪು. ೮-೧೨). ೨. ದಾಟದ; ಎಲ್ಲೆಯನ್ನು | 
ಮಾರಿದ. 3. ಸತ್ತುಹೋದ; ಗತಿಸಿದ. ೪. ಕಳೆದುಹೋದ ; | 


;30 


ಮತೀತಮದತೀತಮೆ ದಲ್‌ ಜೀವಂ ತದಾತ್ವಸುಖಲವಸೇವೆಗೆ ಕಳವಳ 
ಪುದು (ಚಂದ್ರಪು. ೨-೩೬). (ನಾ). ೫. ಅತಿಕ್ರಮ; ಕ್ರಮತಪ್ಪಿದ ; 
ನಡತೆ: ಜಾತಂ ವಿನೀತನಾಗಲಿ RE ತಾತಂಗೆ ವಿರಹಿತವೆ | 
ನೋಡೆದಿರ್‌ ಬಾಲಕರತೀತೆಮಂ ಕ್ಷಮಿಸೆಂದು ವಾಲ್ಮೀಕಿ ನುಡಿಯೆ | 
(ಜೈಮಿಭಾ. ೨೧-೫೪). ೬. ಇಂದ್ರಿಯಗಳ ಹಿಡಿತಕ್ಕೆ ಮಾರಿದವನು; [40 
ಸಂಸಾರದ ಆಜೆಗಿರುವವನು; ಯತಿ. “ಅತೀತಮಕಠ' ಪರಾ. | 
'೬. (9): ಅನಾದಿಯ ಮಗನು ಅದಿ ಆದಿಯ ಮುಗನತೀತ ಅತೀತನ 
ಮಗನು ಆಕಾಶ (ಅವಚಂ. ೧೬೪-೭೪೩). [ಸಂ.] 

ಅತೀತಕಾಲ (ನಾ). ೧. ಕಳೆದುಹೋದ ಕಾಲ. ೨. [ವ್ಯಾಕ] ಭೂತ | 
ಕಾಲ: ಅಖ್ಯಾತವಿಭಕ್ತಿಗಳಕ್ಕು ಸ ಮತೀತಭವದ್ಭಾ ವಿಕಾಲ ವಿಧ್ಯಾದಿಗಳೊಳ್‌ 145 


(ಕಾವ್ಯಾವ. ಚಪ [eae * ಕಾಲ] 


೧೮೬ 


ಅತೃಪ್ತಿ 
ಅತೀತಕ್ರಿಯೆ (ನಾ). ೧. ಆಗಿಹೋದ ಕೆಲಸ. ೨. ಕೈಮಾರಿ 
ಹೋದ ಕೆಲಸ. [ಸಂ. ಅತೀತಕ್ರಿಯಾ (ಅತೀತ * ಕ್ರಿಯಾ)] 


ಅತೀತಜನ್ಮ (ನಾ). ಕಳೆದ ಜನ್ಮ; ಹಿಂದಿನ ಜನ್ಮ. [ಅತೀತ * ಜನ್ಮ] 
| ಅತೀತಭವ (ನಾ). - ಅತೀತಜನ್ಮ: ನೀನತೀತಭವದೊಳ್‌ ಉಪಾರ್ಜಿ 
ತೋದಾತ್ತ ಫುಣ್ಯನೆಯಾಗಿ ಸೌಧರ್ಮಕಲ್ಪಡೊಳ್‌ ದೇವನಾದ ( ಶಾಂತಿಪ. 
| ೬-೮೫). [ಅತೀತ+* ಭವ] 
ಅತೀತಮತಠೆ (ನಾ). ಯತಿಗಳ, ಸಂನ್ಯಾಸಿಗಳ, ಮಠ: ಕುರುಕ್ಷೇತ್ರ 
ದಲ್ಲಿ ರಾಜಿಸುತಿಪ್ಪ ಯತಿವ್ರತಿಗಳಿಗೆ ಗೊತ್ತಿಡೆಂಬಂತತೀತಮಠವಿರಲೊಂದು 
ದಿವಸದಲ್ಲಿ (ಪ್ರೌಢರಾ. ೮-೫೪). [ಅತೀತ + ಮಠ] 


10| ಅತೀತಾವಸ್ಥೆ (ನಾ). ಪ್ರಕೃತಿಯನ್ನು ಅತಿಕ್ರಮಿಸಿದ ಸ್ಥಿತಿ; ಆತ್ಮನು 


ಪ್ರಕೃತಿಯ ಮೂಲಾಧಾರ ಚಕ್ರದಲ್ಲಿ ನಿಲ್ಲುವ ಒಂದು ಬಗೆಯ 
ಯೋಗಸಾಧನೆ: ಮೂಲಾಧಾರದಲ್ಲಿ ಬೀಳಲ್ಯತೀತಾವಸ್ಥೈಯ್ಯೆ (ವೀಕೈಪು. 
| ೬-೬-೩೨). [ಅತೀತ + ಅವಸ್ಥೆ ಕ] 
| ಅತೀತೆ (ನಾ). ಜೈನಾಗಮವನ್ನು. ಅನುಸರಿಸಿ ದೀಕ್ಷೆಪಡೆದ ಹೆಂಗಸು; 
| ಜೈನಸಂನ್ಯಾಸಿನಿ; ಕಂತಿ : “ಜೈನಾಗಮಂಗೊಂಡವಳತೀತೆ [ಪಾಠಾಂ. 
|  ಳ್ವಂತಿ]ಯಕ್ಕುಂ” (ಮಂಗರಾ. ೯೦-೩ ಕ). (ಸಂ. ಅತೀತಾ] 

| ಅತೀವ (ಗು). ತುಂಬ; ಅತ್ಯಧಿಕ: ಸಂಯಮಿಗಳ ಮುಂದೆ ನಿಂದೆಆಗಿ 
| ಕಾಣ್ಯೆ ಯನಿತ್ತುದತೀವ ಭಕ್ತಿಯಿಂ (ರಾಜಶೇ. ೧-೧೨೭); ಪ್ರಮಿಾಲೆಯು 
| ಉಸುರಿದ ದಾರುಣಸತ್ಯದಿಂದ ವಿಷ್ಣೂನಿಗಾದ ಆಶೀವ ವ್ಯಥೆ (ಸಮಜೀ. 
ಚ ಪೀ. ೩೯). (ಸಂ. (ಅತಿ, + ಇನ)) 

ಅತುಕು, ಅದುಕು (ಕ್ರಿ). ಕೂಡಿಸು; ಬೆಸಗೆ ಹಾಕು (ಸ್ಕಾಂಡರ್‌). 
| ಅದುಕು (ಸ್ಕಾಂಡ). [- ತೆಲು, ಅತುಕು] 

| ಅತುಚ್ಚ (ಗು). ತುಚ್ಛವಲ್ಲದ ; ಪ್ರಬಲವಾದ ಶಕ್ತಿಯುಳ್ಳ: "ಅತುಚ್ಛೆ 
| ಬಾಳ” ಪರಾ. i 

ಅತುಚ್ಛಜಾಣ (ನಾ). ಪ್ರಬಲವಾದ ಶಕ್ತಿಯುಳ್ಳ ಬಾಣ: ಸಿಂಹಳ 
| ಭೂ ಮಚ್ಚಿ ಚಂಡಕೋದಂಡಮನಾರ್ಪಿನಿಂ ಸೆಳೆದು ಬೊಬ್ಬಿಜಿದೆ್ಚನ 
| ತುಚ್ಛ ಬಾಣಮಂ (ರಾಜಕೇ. ೬-೮೮). [ಅತುಚ್ಛ + ಬಾಣ] 

ಅತುಲ, ಅತುಳ (ಗು). ೧. ಹೋಲಿಕೆಯಿಲ್ಲದ ; ಅಸಮಾನವಾದ; 
| ಎಣೆಯಿಲ್ಲದ. ೨. ತೂಕವಿಲ್ಲದ ; ಹಗುರ. (ನಾ). ೩. ಎಳ್ಳು. 
|. ೪ ಕಫ ; ಕೆಮ್ಮಲು. ಅತುಳ : ೧. ಆಂಗರುಚಿ ಶರಭಬಲಮಂ ಬಂಕ 
| ವಾಜಿ SE ಲೋಹಿತಾಕ್ಷಿಗಳತುಳ ಭೂಧರಶೃಂಗಮಂ (ಹಡಕಾ. 
| ಅತುಳಹರುಷದ ಹೊನಲಿನಲಿ ಹೊದಣಿಿದ್ದು ವಿಕಸಿತ ವನ 
ರುಹಾಸನನಾಗಿ ನುಡಿದನು (ತೊರರಾ. ೧-೫-೧೦). (ಸಂ. ] 
| ಅತುಲಿತ, ಅತುಳಿತ (ಗು). ಹೋಲಿಕೆಯಿಲ್ಲದ; ಅಸಮಾನವಾದ: 
35! ನಿಷ್ಕಾವಿಶೇಷಾತುಲಿತ ಭಕ್ತಿಯನಿತ್ತೆನಾತಂಗೆ (ಬಸಪು. ೨-೪). ಅತುಳಿತ: 
|. ಆ ವಿಕ್ರಮಾಂಕ ಸಕಳ ಮಹೀವಲ್ಲಭನಾತ್ಮಜಾತನತುಳಿತ ಭುಜಶೌರ್ಯಾ 


೫-೩೮) ; 


ವಸ್ಟಂಭೋದ್ಧ ರಣದ (ಕಇಆ. ೧೭, ೧-೨೯ ; 1127). (ಸಂ.] 
ಅತುಳ "ಅತುಲ? ನೋ. 
| ಅತುಳಭಾಷೆ (ನಾ). ಅಸಾಧಾರಣವಾದ ಪ್ರತಿಜ್ಞೆ: ಅಟ್ಟ ಹಿಡಿವೆ 


ನಮರರ . , . 
| ನಖಿಲ] ಭಾಷೆಯನು (ಪ್ರಿಪುಸಾಂ. ೧೩-೧೪೨). 
[ಅತುಳ (ಐ ಅತುಲ) + ಭಾಷೆ] 
ಅತುಳಿತ "ಅತುಲಿತ” ನೋ. 
| ಅತೃ ಪ್ರಿ (ನಾ). ತೃಪ್ತಿಯಿಲ್ಲದಿರುವುದು ; ಮನಸ್ಸು ತಣಿಯದಿರು 
| ವದು; ಅಸಮಾಧಾನ: ಅಹಾರದ ಕೊರತೆ ಜನರಲ್ಲಿ ಅತೃಪ್ತಿ ಯನ್ನುಂಟು 
|. ಮಾಡಿನೆ (64). [ಸಂ.] 


ಮಿಕ್ಕಿನ ನರರನು ಕಟ್ಟ ತಹೆನೆಂದು ತೊಟ್ಟಿ ನತುಳ [ಪಾಠಾಂ. 


ಅತೆ 


-ಅತೆ (ಪ್ರ). ಒಂದು ಭಾವನಾಮ ಪ್ರತ್ಯಯ ; ಉದಾ--ಅಳತೆ; 
ಕೊಅತೆ: ಅಳತೆಗೆ ತೂಕಕ್ಕೆಣಿಕೆಗೆಯೊಳಗಾದುವು ಸಕಳವಸ್ತುಗಳ್‌ 
(ಆದಿಪು. ೧೦-೫೩) ; ಕೆಸಖ ಕೊಚತೆಗೆ ಕತ್ತುರಿಯಂ ಕೊಳುವಂತೆ (ಆದರ. 
೧೪೮-೨) ; ಕೊಂಕು ಕೊರತೆಗಳಿಲ್ಲ (ಅಮೃತ, ೫-೧೬). 


ಅತೋನಾತ (ನಾ). (ಉಕ) ಅತಿಶಯ; ಪರಮಾವಧಿ ; “ಅತಿಶಯ, | 5 


ಅತಿಬಹೆಳ, ಹೆಚ್ಚೆಚ್ಚು” (ಜಾನಕೋ. ೧೨). 

[4 ಮರಾ. ಅತೋನಾತ್‌ (ಆ ಸಂ. ಅತೋನಾತಃ-ಆತಃ ನ ಆತಃ)] | 
ಅತ್ತ (ನಾ). ೧. (ಮಾತಾಡುವವನು ದೂರಪ್ರದೇಶವನ್ನು ನಿರ್ಜಿಶಿ 
ಸುವಲ್ಲಿ) ಆ ಕಡೆ; ಆ ಪಕ್ಕ; ಆದಿಕ್ಕು; ಆ ಸ್ಥಳ: ಕುದಿಕುದಿ | 
ದತ್ತಣಿಂ ಕುದುರೆ ನೂಜಣಕೊಳಾ ಬಲದಾನೆ ಪತ್ತು ತಾಗಿದುವು (ಕನಿರಾ. | 
೧-೧೧೯) ; ಅತ್ತೆ ಸುರೇಶ್ವರಾವಸಥಮಿತ್ತ ಪನ್ನಗೋದಾತ್ತ ಸಮಸ್ತ 
ಲೋಕಮಜಸಿದಂತಿರೆ ಪೂಣ್ಣೆನಗೆ (ಪಂಪಭಾ. ೧-೭೫) ; ಎನ್ನ ಮನದ 
ದುರಾಶೆಯ ಮಾಣಿಸಿ ನಿಮ್ಮತ್ತ ತೋಜಾ ಚೆನ್ನಮಲ್ಲಿ ಕಾರ್ಜುನಾ (ಮಹದೇ. 
೨-೧); ದೈವವದೆತ್ತಲೊಲೆದಿಹುದತ್ತ ವಿಜಯಶ್ರಿ «ಯ ಕುಡಿನೋಟ 
(ಕುವ್ಯಾದ್ರೋ. ೪-೨) ; ಕಡೆನೊದಲಿಲ್ಲದೆ ಖಳರಾಯರಾವುತಪಡೆ ಬಿದ್ದು | 
ದಿತ್ತ ಮೇಣತ್ತ ತಡೆಯದೆ ಬಾಣಕುಂಭಾಂಡರ್‌ ಬೇಚರದಿಂದೆ ಕೆಡಹಿದರ | 
(ನೋಹತ. ೪೦-೭೨). ೨. ಹೊರಗೆ; ಬೇರೊಂದು ಕಡೆ: ಅನ್ನೆಗಮತ್ತ 
ಯಮನಂದನಂ ಮೂವರ್‌ ತಮ್ಮಂದಿರ ಬರವಂ ಕಾಣದೆ ಭಗ್ನಮನನಾಗಿ 
(ಸಂಪಭಾ. ೮-೪೧ ವ); ಸುಯೋಧನಂಗೆ ರಣಭೂಮಿಯೊಳೆಂತುಟ 


| 
| 
| 
| 
| 
| 


15: 


ವಸ್ಥೆಯೋ ಕನಲ್ಲುರಿದಪುದೆನ್ನ ಮೆಯ್ಕೆನುತುಮತ್ತಣ ಪಂಬಲ ಬಂಬ ! 20; 


ಲೊಳ್‌ ತೆಜಂದಿರಿದುದು ಚಿತ್ತಮಾ ದೊರೆಯ ಯೋಗಿಗಂ (ಪ ಂಪಭಾ. 
೧೩-೬೩). ೩. ನಿರ್ದಿಷ್ಟವಾದ ಸ್ಥಳ, ಕಾಲ, ವಸ್ತು ಸಜ 
ರಿಂದ ಆಚೆ, ಆ ಮುಂದೈೆ--ಆಮೇಲೆ: ಜಸಕ್ಕಾಗರಮಾದ 
ಬದ್ದೆಗನಿನಾ ನರಸಿಂಹನಿನತ್ತ ನಾಲ್ವೆರಲ್‌ ಮೇಗು ಫೊದಲ್ಲ ಚಾಗದೊಳ 


ಮೊಂದಿದ ಬೀರದೊಳಂ ಗುಣಾರ್ಜನಂ (ಸಂಪಭಾ. ೧-೫೦) ; ದುರ್ಮಾ |25 


ರ್ಗಮಂ ಫೊರ್ದಿದೆನಗೆ ಶರಣ್‌ ಧರ್ಮದಿಂದತ್ತ ಮತ್ತಿಲ್ಲ (ಸುಕುಮಾ. 
೩-೪೫); ತಪಸಿಗಳಿಂದತ್ತ ಮತ್ತೆ ಪಿರಿಯರುಮೊಳರೇ (ಸಮಸ. ೬-೯೭); 
ವಾಚ್ಯ-ಲಕ್ಷ್ಯಗಳಿಂದತ್ತಣ ಈ ಧ್ವನಿಯೇ ಕಾವ್ಯಾತ್ಮವಾಗಿರುವುದು 
ಉತ್ತಮ ಕಾವ್ಯವು (ನಾಡೋಜ. ೩೫೬). 0 ಇದರ ತೃತೀಯಾವಿಭಕ್ತಿ 
ರೂಪಗಳಾದ ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಎಂಬುವು ಪಂಚ | 
ಮಾವಿಭಕ್ತಿಯ ಪ್ರತ್ಯಯಗಳೆಂದು ಹಳಗನ್ನಡದ ವ್ಯಾಕರಣಗಳಲ್ಲಿ 
ಉಕ್ತವಾಗಿದೆ. (ಷಸ್ತೀ) ಅತ್ತಣ, ಅತ್ತಳ: ರಿಸಿಗಳತ್ತಣೊಂದು 
ಮೈಮೆಯಿಂ ಗೆಯ್ಮೆಯಿನಿಂತಾದುದು (ರಾಮಾ ಶ್ವ. ೧೩೬-೧೭) ; ಕತ್ತ 
ಲೆಯ ಪುರವ ಕಳ್ಳರು ಮುತ್ತಲು, ಪು:ರ ಪತಿ ಮುತ್ತಿಗೆಗೊಳಗಾದನು | 


i 
i 
[ 
1 
I 
| 


30; 


ಅತ್ತರ್‌ 


ಅತ್ತಲ್‌ ಎಂಬುದು ಪ್ರಥಮಾವಿಭಕ್ತಿಯ ರೂಪವೂ ಆಗುತ್ತದೆ. 
ಅತ್ತಲ್‌, ಅತ್ತಲು ಎಂಬುವನ್ನು ಅವ್ಯಯಗಳೆಂದು ಭಾವಿಸು 
ವವರೂ ಉಂಟು. 

ಅತ್ತತ್ತ, ಅತ್ತತ್ತಲ್‌ (ದ್ವಿರುಕ್ತಿ) ೧. ತುಂಬ ಆಚೆಗೆ; ತುಂಬ 
ದೊರ: ಉಬ್ಬಸಮಪ್ಪುದತ್ತೆಯತ್ತತ್ತ ಸಾರಿಮೆಂದು (ಧರ್ಮಾ ಮೃ. 
೨-೨೦೬) ; ಅಯ್ಯಾ ಪಾತಾಳವಿತ್ತಿತ್ತ, ಶ್ರೀಪಾದವತ್ತತ್ತ (ಮಹದೇ. 
೬-೪) ; ಹೊದ್ದುವರೆ ಸಮಾಪ, ಹತ್ತೆ ಸಾರುವರೆ ಅತ್ತತ್ತ ತೋಚುತ್ತದೆ 
(ಶೂನ್ಯ ಸಂ. ೧೨-೬); ಘನಪಟಲದಿನತ್ತತ್ತ ಮಿಕ್ಕಂ ಹಿಮೋರ್ಪೀಧರ 
ದಿಂದತ್ತತ್ತ ಪೋದಂ ರವಿಯ ರಥದಿನತ್ತತ್ತ ಮೈವೆರ್ಚಿದಂ (ಆರ್ಧನೇ. 
೬-೨೮). ೨. ತುಂಬ ಕೀಳು, ಹೀನ: ಒತ್ತಿಸಿದ ಕಸಕಿಂತ ಅತ್ತತ್ತ 
ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲಿ ಬಿಸುಡುವರು (ಪುರಂದ. 
೧-೧೫೨-೧೧); ಬರೆವಣಿಗೆಯೋ ಅಸ್ಪತ್ರೆಯಲ್ಲಿ ವೈದ್ಯರು "್ರಸ್ಟ್ರಿಸ್ಸನ್‌' 
ಚೀಟಿ ಬರೆಯುತ್ತಾರಲ್ಲ ಆ ಬರೆವಣಿಗೆಗಿಂತ ಅತ್ತತ್ತ (ಸುವಸಂ. ೯). 
೩. ತುಂಬ ಮೇಲು: ಮೂದೇವರುಗಳಿಂದಲತ್ತತ್ತ ಮಹಲಿಂಗ 
(ದೀಕ್ಸಾಬೋ. ೧೪೦-೭); ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗಕಲ್ಪಿತಕ್ಕ 
ತ್ತತ್ತಲೆ (ಆದವ, ೫) ; ಆಜಂಗತ್ತತ್ತಲಚ್ಯುತಗ[ನ3ಚ್ಯುತಂಗತ್ತತ್ತಲತ್ತಲು 
ರುದ್ರ (ಬಸಪು. ೬೧-೫೩). ಅತ್ತ ಕೆರೆ ಇತ್ತ ಬಾವಿ, ಅಶ್ತ ಪುಲಿ ಇತ್ತ 
ದರಿ - ಯಾವ ಕಡೆಗೆ ತಿರುಗಿದರೂ ಅಪಾಯಕ್ಕೊಳಗಾಗಬಹು 
ದಾದ ಸಂದರ್ಭ ; ಇಕ್ಕಟ್ಟು ; ವಿಷಮ ಸ್ಹಿತಿ : ಅತ್ತ ಕೆರೆ ಇತ್ತ ಬಾವಿ 
ಎಂಬಂತೆ ಅವನ ಸ್ಥಿತಿಯಾಗಿತ್ತು (ರೂಢಿ) ; ಆತ್ತಲಸುರಾರಿ ಬೆ ಸಸಿದ 
ನಿತ್ತಲ್‌' ರುದ್ರಾವತಾರನೆಟಕಿದೊಯ್ದ ಪನೆಂದತ್ತ ಪುಲಿಯಿತ್ತ ದರಿಯೆಂದ 
ತ್ತಿತ್ತಡಿಯಿಡದೆ ಲಕ್ಷ್ಮಿ ತಳವೆಳಗಾದಳ್‌ (ಗದಾಯು. ೯-೧೬). ಅತ್ತಲ 
ಬಾಯಿ - ಎಲ್ಲಿಂದಲೋ ಬಂದವನು; ತೀರ ಅಪರಿಚಿತ; "ಯಃಕ 
ಶ್ಚಿತ' (ಉಕ. 8). ಅತ್ತಲಾಗಿ ಇಡು, ಅತ್ತಿಡು (ಉಕ) - ದೂರಕ್ಕೆ 
ಸರಿಸು; ಗಮನಿಸದೆ ಇರು: ನಿನ್ನ ಟೀಕೆಯನ್ನೆಲ್ಲಾ ಅತ್ತಲಾಗಿ ಇಟ್ಟು, 
ಮುಂದೆ ಏನು ಮಾಡಬೇಕೆಂಬುದರ ಕಡೆಗೆ ಗಮನಕೊಡು (ರೂಢಿ) ; 
“ನೀನು ಯುದ್ಧ ಮಾಡುವುದಾದರೆ ಅದನ್ನೆಲ್ಲ ಆತ್ತಿಡುವೆನು...” 
(ನಡೆದಾ. 11, ೧೪೩೫) ; ತಾನು ವಿಶ್ವಸೃಕ್ಕೇ ಆದರೂ, ಎಲ್ಲವನ್ನೂ ಸೃಷ್ಟಿ 
ಮಾಡುವವನಾದರೂ, ತನ್ನ ಅಹಂಕಾರವನ್ನು ಅತ್ತಿಟ್ಟು, ಪ್ರಯತ್ನ 
ಪೂರ್ವಕವಾಗಿ ಮಾಡಬೇಕು (ನಡೆದಾ. 1, ೧೫೫೪). ಅತ್ತಲಿಂ ಮುನ, 
ಅತ್ತ ಮುನ್ನಲ್‌ ಎ ಅದಕ್ಕಿಂತ ತುಂಬ ಮುಂಚೆಯೇ; ಬಹಳೆ 
ಮೊದಲೇ : ಅಜಹರಿಗಳು ಜನಿಸದತ್ತತ್ತಲಿಂ ಮುನ್ನ (ಬಸಪು. ೯-೫೦) ; 
ಆಜುವತ್ತು ಮೂವರಿಗೆ ಅತ್ತ ಮುನ್ನಲುದಾತ್ತ ಬುದ್ಧಿ... ಲಿಂಗೈಕ್ಕ 
ಭಾವಂಬೆತ್ತು ನಡವುತ (ಬಸಘು. ೫೩-೩೮). [ಡೇ.] 


ನೋಡಾ ಅಯ್ಯಾ, ಅತ್ತಳ (ಅತ್ತಣ) ಊರಿಂದ ಬೆಳಗು ಪಸರಿಸಲು 155 | ಅತ್ತಂ (ಅ). ೧. ಆ ಕಡೆಗೆ; ಅತ್ತಲಾಗಿ: ಎಲೆ ಸ್ವಾಮೀ, ನೀವತ್ತಂ 


ಮುತ್ತಿಗೆ ತೆಗೆದೋಡಿತ್ತು ಕಾಣಾ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ | 
ಪ್ರಭುವೇ (ಸಿದ್ಧೇವ. ೧೪೩) ; “ಅತ್ತಳ ಊರೇ ಬ್ರಹ್ಮರಂಧ್ರ  (ಸಿದ್ದೇವ. । 
ಬೀಕ). (ಸಪ್ತಮಿ) ಅತ್ತಲ್‌, ಅತ್ತಲು: ೧. ಅತ್ತಲಸುರಾರಿ ಬೆಸಸಿದ 
ನಿತ್ತಲ್‌ ರುದ್ರಾವತಾರನೆಟಕೆದೊಯ್ದ ಪಂ (ಗದಾಯು. ೯-೧೬); ಎತ್ತಲೊಲೆ 
ವುದು ಧರ್ಮಬಲ ತಾನತ್ತಲೊಲೆವುದು ದೈವ (ಕುವ್ಯಾದ್ರೋ. ೪-೨) ; 
ಅತ್ತಲು ವೃಷಭನ ಪ್ರಾಣಂ ಮತ್ತೆನಿಸದೆ ಪೋದುದಮರವಾಸಮನಯ್ದಲು 
(ಮೈಆರಿ. ೧೯೨೭, ೩೪-೪ ; 11ನೆಯ ಶತ); ಅದೆ ವಿಜಯನಸ್ರೌ ಘವತ್ತಲು 
(ಕುವ್ಯಾದ್ರೋ. ೧೦-೯). ೨. ಕತ್ತಲೆಯೆಂಬುದು ಇತ್ತಲೆಯಯ್ಯ, ಗುಹೇ 
ಶ್ವರನೆಂಬುದು ಅತ್ತಲೆಯಯ್ಯ (ಅವಚಂ. ೫೧-೨೧೯) ; ಅಲ್ಲಿಂದತ್ತಲ್‌ 


| 


40 


ಮೂವರ ಮಧ್ಯಮರ್‌ (ಸುಕುಮಾ. ೬-೩೭) ; ಪ್ರಾಕ್ತಿ $ಜಸಾತ್‌-ತೈಜಸ 451 
'ದಿಂದತ್ತಲೆ (ತಸೂವೃ. ೫೩). 0. ಶಮದ. ೧೧೯ ಪ್ರಯೋ. ಮೇರೆಗೆ | ಅತ್ತರ್‌ "ಅತ್ತರು? ನೋ. 


ಫೋಸೆನಲ್‌ (ಪಂಚತಂ. ೧೯-೧೯). ೨. ಆ ಬಳಿಕ: ಇರನವಂ ಬಾಲ 
ನೇಲುವರ್ಷದಿನತ್ತಂ (ಜಾತತಿ. ೬-೨೬). 

ಅತ್ತೆಂ ಇತ್ತಂ- ಆ ಕಡೆ ಮತ್ತು ಈ ಕಡೆ: ಗುಂಡಿಗೆಯಂ ಕಾಣ 
ದತ್ತಮಿತ್ತಂ ನೋಟ್ಬಿನ್ನೆಗಂ (ವಡ್ಡಾರಾ. ೯೧-೧೧); ಉದರಶಿಖಿಜ್ವಾಲೆ 
ಯಿಂದತ್ತಮಿತ್ತಂ ಕುಸಿಯುತ್ತಂ (ರಕ್ಷಾಶ. ೩). [ಆ ಅತ್ತ) 


ಅತ್ತಪರ (ನಾ). ಢಾಲು; ಗುರಾಣಿ: “ಅತ್ತಪರಂ ಇ ಕಾಳೆಗವಲಗೆ ? 


(ಶಮದ. ಪರಿ. ೨); ಕಿಚ್ಚ ಬಾಳುಮತ್ತಪರಮುಮಭೇದ್ಯಕವಚಮುಂ 
ಬೆರಸೊಗೆದ ಧೃಷ್ಟದ್ಯುಮ್ನನೆಂಬ ಮಗನುಮಂ (ಸಂಪಭಾ. ೩-೩೨ ವ); 
ಪಕ್ಕದ ಬಾಳುಮತ್ತ ಪರಮುಂ ಪೊಳೆಯುತ್ತಿರೆ ಪಾಆಿದಳ್‌ ನಭೋಗ್ರಕ್ಯತಿ 
ನೇಗದಿಂ ಖಚರಕಾಮಿನಿ (ಅರ್ಧನೇ. ೬-೧೦). [2] 


ಅತ್ತರ ೧೮೮ 
ಅತ್ತರ (ನಾ). ಹಬೆಯಲ್ಲಿ ಪದಾರ್ಥಗಳನ್ನು ಬೇಯಿಸುವುದಕ್ಕಾಗಿ 
ಪಾತ್ರೆಯ ಮೇಲಿಡುವ ಅಥವಾ ಅದರ ಬಾಯಿಗೆ ಮುಚ್ಚುವ | 
ಅಥವಾ ಕಟ್ಟುವ ವಸ್ತ್ರಾದಿ ಸಾಧನ (?): -ಅತ್ತರದ ಮೇಲುಂಡೆ | 
ಬಡನೆಗಾಯಿಗಳನಟ್ಟು ಮುತ್ತ ನಪ್ಪಂತು ಬೇಯಿಸಿ ತುಪ್ಪ ಹುಳಿಯಲ್ಲ 
ಕೊತ್ತುಂಬರಿಯ ರಸಮಂ ಸುಪ್ತ ದೊಳಗಿ ಕ್ಕಿ ಸ ಕಾಯನಟ್ಟು : 
ಅತ್ತರದಿ "ಚಂಡ ಬಾಳೆಯ ಮುಗುಳೆ ೬ಆಕದಾಗಿ | 
ಕತ್ತರಿಸಿಯದಕೆ ಬಸಿಕೊಂಡಾ ಹಾಲ ಹುಡಿ ಚಿತ್ತಳಿಸಿದಲ್ಲ ನೀರುಳ್ಳಿ | 
ಮೆಣಸಿನ ಚೂರ್ಣ ಹುರಿದ ತೆಂಗಾಯ ಕುಸುರೆ ಇತ್ತು (ಸೂಪಶಾ.೪-೩೭) ; | 
ಆದಜಂತೆ ಬಾಳೆ ಸೋರೆ ಹೀರೆ... ಮೊದಲಾದ ಕಾಯ್ಗಳ ರೆಸಂಗಳ | 
ತೆಗೆದು ಹದವಡಿಸಿಯತ್ತರದೊಳಿರಿಸಿ ಪರಿಮಳಗೊಳಿಸಲು (ಸೂಷಶಾ. 
೫-೪೩). [1 ಸಂ. ಅಸ್ತರ] 
ಅತ್ತರಣ (ನಾ). ೧. ಕುಳಿತುಕೊಳ್ಳಲು ಅಥವಾ ಮಲಗಿಕೊಳ್ಳಲು | 
ಹಾಸುನ ಮೆತ್ತೆ, ಪೀಠ. ೨. ಆನೆಯ ಬೆನ್ನಿನ ಮೇಲೆ ಹಾಕುವ | 
ಗವಸಣಿಗೆ: “ಅತ್ತರಣ[ಪಾತಾಂ. ಅಸ್ತರಣ, ಆತರಣ]ಮಾ ಪ್ರವೇಣಿ 
ಯಿನೆ ಗವಸಣಿಗೆಯಕ್ಕು? (ಮಂಗರಾ. ೬೦-೧೬ ಕಿ). [ಸಂ. ಅಸ್ತರಣ] |15] 
ಅತ್ತರದಾಣಿ "ಅತ್ತರುದಾನಿ? ನೋ. 
ಅತ್ತರದಾನು "ಅತ್ತರುದಾನಿ' ನೋ.. 
ಅತ್ತರು, ಅತ್ತರ್‌ (ನಾ). ಹೂವುಗಳಿಂದ ಭಟ್ಟಿಯಿಳಿಸಿ ವ i 
ಸುಗಂಧದ್ರವ್ಯ ; ಪುಷ್ಪಸಾರ: ಕಸ್ತೂರಿ ಗಂಧ ಅತ್ತರು ಸ | 
ಚಿನ್ನಮಯ ತಬಕಿಸಲಿ ಪಿಡಿದವರು ಕೆಲರು (ಶ್ರೀಕೃಪಾ. ೩೭) ; ಅತ್ತರಿನ;20 
ಸೀಸೆಗಳನ್ನು ನಂದೂಲಾಲನ ಕೈಗೆ ಒಪ್ಪಿಸಿದನು (ಎಧಿವೈ. ೩೯); “ಅವನ; 
ಸಾಲೆಯನ್ನು ಬಿಡಿಸಿ ಅತ್ತರು ಮಾರಲು ಹಚ್ಚಬೇಕೆನ್ನುತ್ತೀಯೇನು * ? | 
(ರಂಗರೋ. ೨೧) ; ದರಿಯಾಬೀಬಿಯು ಔರಂಗಜೇಬನ ಅಂತಃಪುರಕ್ಕೆ | 
ಆತ್ತರು ಸುರ್ಮಾ ಮುಂತಾದವುಗಳನ್ನು ಮಾರುವುದಕ್ಕೆ ಹೋಗುತ್ತ, ; 
ಹೊರಗಣ ವರ್ತಮಾನವನ್ನು ತಿಳಿಸುತ್ತ ಇದ್ದಳು (ಬಂಕಿಮ. ೨೧೭) ; |25 
ಅತ್ತರು ಮಾಸಬಾರದು, ಬಿತ್ತಿದ ಹೊಲ ತುಳಿಯಬಾರದು (ಗಾಜಿ). | 
| 


i 

| 
5 

| 

| 


(ಸೂಪಶಾ. ೪-೧೪) ; 


ಅತ್ತರ್‌ : ಅತ್ತರತ್ತರತ್ತರೆಂದು ಹೊತ್ತು ಮೂರು ನುಡಿವೆ ನೀನ್‌, ಬಲ್ಲೆ 
ನೀನತ್ತರನ್‌ ! ಬಲ್ಲಯತ್ನರಿತ್ತಳನ್‌? (ಶಾಂತಿ. ೪೯). 
[+ ಓಂ. ಅತರ್‌. / ತಮಿ. ಅತ್ತರ್‌; ತುಳು. ಅತ್ತರು ; ತೆಲು. 
ಅತ್ತರು, ಅತ್ತೆರುವು] 
ಅತ್ತರುತಟ್ಟ (ನಾ). ಬಿದಿರು ಚಾಪೆ; ತಡಿಕೆ: ಗೌರವಕ್ಕಸ್ಟೇ ಅವು 
ಗಳನ್ನು ಮನೆಗಳೆನ್ನ ಬೇಕು. ಗಾಡಿಯ ಮಾಡಿನಷ್ಟು ಕಿರಿದಾದುವು. ಜ್‌ | 
ಕ್ವಿಂತ ತುಸು ಅಗಲವಾದ ಅತ್ತರುತಟ್ಟಯ ಗೂಡುಗಳು (ಜಾರುದಾ.೧೮೮). | | 
[ಅತ್ತರ್ಳು * ತಟ್ಟಿ, / ತುಳು. ಅತ್ತರ್‌, ಅತ್ತರ- ಟಡಿರುದ್ಯ 
ಯಿಂದ ಮಾಡಿದ ಒಂದು ರೀತಿಯ ಚಾಪೆ, ತಡಿಕೆ] ` 195: 
ಅತ್ತರುದಾನಿ, ಅತ್ತರದಾಣಿ, :ಅತ್ತರದಾನು (ನಾ). ಅತ್ತರನ್ನು | 
`ಹಾಕಿಡುವ ವಿಶೇಷಾಕೃತಿಯ ಪಾತ್ರೆ; “ರಂಧ್ರಗಳಿರುವ ಮುಚ್ಚ ಛ| 
ವುಳ್ಳ ಸುಗಂಧದ ದ್ರವ್ಯಸೆಂಪುಟ, ಪನ್ನೀರುದಾನಿ, ಅತ್ತ ರುದಾಫಿ a) 
(i. ಇಂಕನಿ). ಅತ್ತರದಾಣಿ: ಎಲೆ ಅಡಿಕೀ ತಾಟು, ಶಹಾ | 
ಪುರದ ಡಬ್ಬಿ — ಅತ್ತ ಹ ಗುಲಾಬದಾಣೀ-ಚೆಳಕುಬೇಕಾದ್ದೂ: 140 
ತರೋಣು ! yi ೬೨). ಅತ್ತರೆದಾನು: ಅತ್ತರದಾನು, ಊದು! 
ದಾನು, ಬಂಗಾರದೆ ಪುಷ್ಪ ಪಾತ್ರೆ ಗಳಲ್ಲಿ ತುಂಬ ಹೂವು (ಜೇವಿಚ್‌. ೧೪೫). : | 
"ಪನ್ನೀರುದಾನಿ' ಪರಾ ಕ | 
[ತ-ಹಿಂ. ಜಗತ] ಮರಾ, ಅತ್ತರ್‌ದಾಣೀ, ಅತ್ತ ತ್ತ್ವರ್‌'ದಾನೀ] | 
| 
| 


30: 


ಅತ್ತ ಲ್‌ "ಅತ್ತ' ನೋ. 
ಅತ್ತಲಗ್ಗ "ಅತ್ತಳಗ >: ನೋ. 


| ಅತ್ತಳಕೊತ್ತಳ (ನಾ). ಕಳವಳದ ಸ್ಥಿತಿ; ಅಸ್ತವ್ಯಸ್ತತೆ : 


1, ಅತ್ತಳಗ, ಅತ್ತಲಗ್ಗ (ನಾ). ೧. ಅತಿಶಯ; ಹೆಚ್ಚಿಗೆ : 


| ಅತ್ತಳಗಂ (ಅ). ಹೆಚ್ಚಾಗಿ; ಅತ್ಯಧಿಕವಾಗಿ: 


ಅತ್ತಾಣಿ 


: ಅತ್ತಲು "ಅತ್ತ? ನೋ. 
: ಅತ್ತಳ (ಗು). ಅತಿಶಯ (?) : ಮುದನವಿಜಯಮೆಂದೊಲನೆರ್ದೆಯಂ 


ಪತ್ತಿರೆ ಪೆಸರಿಟ್ಟರಿದಕ್ಕೆತ್ತಳ[ಪಾಠಾಂ, ಕೈಗ್ಗಳ]ವೆನಿಪುದೆನೆ ಮಿಸುಪ 


ಕಿಸೆವಿನೆಗಂ (ಕಬ್ಬಿಕಾ. ೩೪೭). "ಅತ್ತಳಗ? ಪರಾ. (ದೇ. ?] 


ಪೆಸ 


ಉತ 
ರಿಯು ಸುರಿಯದಿರೆ ಹೆತ್ತವ್ವೆ ಪೊರೆಯದಿರೆ ಸತ್ಯವಂತರು ಹುಸಿದರೆ 
ಮರ್ತ್ಯಕ್ಕೆ ಅತ್ತಳಕೊತ್ತ£ಳ]ವು ಸರ್ವಜ್ಞ (ಕೃಷಿಪ್ರ. ೩೧೨); ಉತ್ತರಿ 
ಕಾರ್ತಿ ಅತ್ತಳಕೊತ್ತಳ, ಹಸ್ತಕಾರ್ತಿ ಅಸ್ತವ್ಯಸ್ತ ಎಂದು ಗಾದೆಯುಂಟು 
(ಕೃಷಿಪ್ರ. ೧೭೦). [? ಸಂ. ಆಸ್ಥ ಅಕುಸೆ ಲ 

ಒದವಿದೆ 
`ಭೇಟವಪ್ಪೊ ಡೆನಗತ್ತೆ ಳಗಂ ಬಗೆವೇಟಕ್ಲೊ ಿಡೆನ್ನ ಮೇಳದ ಸ ಯರ್ಕಲಲ್ಲ 
(ಸಂಪಭಾ. ೪-೭೯) ; ಬೇಟದಿಂದತ್ತಳಗಂ [ಪಾಠಾಂ. ದತ್ಕಾಲಗಳಂ, ದತ್ತ 
ಲಗಳಂ] ಪೆಜತುಂಟೆ (ಮದತಿ. ೧೧-೨೪) ; ತನ್ನ ಪೆಂಪತ್ತಳಗಮೆನಿಸಿದಂ 
ಹೆರ್ಮ್ಮಮಾಂಧಾತ ಭೂಪಂ (ಎಕ. ೪11, ಶಿವಮೊ. ೬೪-೪; 1112) ; 
ಸಂಯಮಂ ಚರಿತ್ರಂ ತಪಮೆಂಬಿವತ್ತಳಗಮಿಂತು ದಿವಾಕರನಂದಿ ದೇವ 
ಸಿದ್ಧಾಂತಿಗರ್ಗೆಂದೊಡೊಂದು ರಸನೋಕ್ಲಿಯೊಳಾನದನೆಂತು ಬಣ್ಣಿಸೆಂ 
(ಎಕ. 71, ೩೫೧-೧೫ ; 1119); ಜಳದಂಗಳ ಮಳಿನತೆಯಂ ಕಳೆದುದು 
ನಿಜದಿಂದಮೆನೆ ಜಳಾಶಯಜಳದಾ ಮಳಿನತೆಯಂ ಕಳೆದುದಿದತ್ತಳಗಮೆ 
ಪೇಟಕೆಫಿಸಿ ವಿಮಳಮಾದುದು ಶರದಂ (ಪಾರ್ಶ್ವಪು. ೪-೬೭). ೨. ಅಸಾಧ್ಯ; 
ಅಶಕ್ಯ : ತವೆ ನೋಡಲ ನೋಡಿ ಮೆಡಲ್‌ ಮನದೊಳಸದಳಂ ಮೆಚ್ಚಿ 
ನಾನಾ ವಿಶೇಷಸ್ತವದಿಂದಂ ಕೀರ್ತಿಸಲ್ಯತ್ತಳಗಮಮರನಾಥಂಗಮೆಂಬನ್ನೆ 
ಗಂ ರೂಪವಿಳಾಸಶ್ರೀಯೊಳಾ ಶ್ರೀಧರನಧಿಕ ಯಶಃಶ್ರೀಧರಂ ಪುತ್ರನಾದಂ 
(ಆದಿಪು. ೫-೧೦೦) ; ಧರಾತಳದೊಳ೯ ಪುರಮಿನ್ನದಿನ್ನಮಿಲ್ಲೆಂಬ ಪೊಗಲಕ್ಕೆ 
ಗತ್ತಳಗಮೆಂಬ ನೆಗಲಕ್ಕೆಗೆ ಜನ್ಮಭೂಮಿ (ಸುಕುಮಾ. ೧-೭೯); ನೆತ್ತಮ 
ನಾಡಲೀ ಘನ ಸುವೃತ್ತಪಯೋಧರೆಯೊಳ್‌ ಪೊಣರ್ಕೆ ಕೇಳತ್ತಳಗಂ ದಿಟಂ 
ನಿಮಗದೆಮ್ಮೊಡನಾಡುವುದೆಂದೊಡೆಂದಂ (ನೀಮಿಫ. ೪-೫೩) ; ನೋಡಲ್ಯ 
ತ್ತಳಗಂ ಸಹಸ್ರನಯನಂಗಂ ರೂಪು ಮಾರ್ಕೊಂಡು ಮಾತಾಡಲ್ಯದ್ಭುತ 
ಮಂತಕಂಗವೆನಸುಂ (ಎಕ. ೪, ಅರಸೀ. ೬೨-೪೮; 1177) ; ಸತ್ತ ಚತು 
ರಂಗಮಿನಿತೆನಲತ್ತಳಗಂ ಬಗೆದು ನೋಟ್ಟಿಡಾ ಬ್ರಹ್ಮಂಗಂ (ಮಹಾನೇ. 
೧೨-೧೩೯). ೩. ವ್ಯಥೆ; ಕಳವಳ; ಚಿಂತೆ: ಪಗೆಯೊಡ್ಡು ಗೆಲಲ್ಕಳುಂಬ 
ಮೆಂಬನಿತುವರಂ ಮನಕ್ಕೆ ನಿಮಗತ್ತಳಗಂ ಬರೆ ಮತ್ತೆ ಮಾಣ್ಬಿನೇ 
ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ ಜೀನವಿಯೋಗ 
ಮಪ್ಪುದೆಂದಿರದೆರ್ದೆಗಪ್ಪುದತ್ತಳಗಮಾ ನರೆಪಂ ನರೆ ಬಂದ ಪೊಂಗಳಂ 
ಸುರಿವೊಡಮಾಕೊ ಸೈರಿಸುವರಾತನ ಪಲ್ಲಿಲಿವಾಯ ನಾತಮಂ (ಪಂಪಭಾ. 
೪-೧೦೦). ಅತ್ತೆಲಗ್ಗೆ: ೨. ಈ ಬೆಸಕಣ್ಣ ನೀನೆಯಾಂ ತಮ್ಮನೆನಾಳಿ 
ನಾಳ್ವೆಯೆನಗಪ್ಪೊಡೆ ನೀನೆನಗತ್ತಲಗ್ಗಮೆಂದಾಂ ಮುಗುಟ್ಟಂದು ನಿಮ್ಮಡಿಗೆ 
ಸೂಲಬದಜ5ಂ ಬೆಸಸೆನ್ನನನ್ನೆ ಗಂ (ಶಾಂತಿಪು. ೪-೨). 

[ಜೀ. ? / ತಮಿ. ಮಲ. ಅತ್ತಳಿ - ಗಲಾಟಿ, ತಳಮಳ, ಕಳವಳ] 
ಇರ್ವ್ವ ಮ್ಮ್ಮುದದಿಂ 
"ದಿತ್ತರ್ದ್ವನಸದ ied ಕಗ ಸೋಂವಿನುಯ್ಭನುಂ ಬೀರಣನು 
(ಸೌ ಇ ಇ. 1201, ೧೬೫-೬೩; 1099) ; ಅತ್ತಳಗಮುರಿದು -ಬಲಕಿಕೆ 
ವಿಯತ್ತಳಚರನಂದು ಚಿತ್ತಭವನಂ ಕೊಲಲೆಂದುತ್ತರಳನಾದನುಗ್ರತೆವೆತ್ತ 
ನೊಳಕ್ಕುಮೆ ಸುಸಾರಮಪ್ಪ ವಿಚಾರಂ (ನೇಮಿಪು. ೭-೧೫೨). 

[< ಅತ್ತಳಗ] 


(ಪಂಪಭಾ. ೧೧-೮೮) ; 


[4s ಅತ್ತಾಣಿ (ನಾ). ಒಬ್ಬನ ಹೆಸರು (?); ಒಂದು ಅಧಿಕಾರದ ಹೆಸರು 


(7) : ಎಲ್ಲಾ ಮು ಸಾಕ್ಷಿ ಚಾಟ್ಟೂರುಂ 


ಅತ್ತಾರುಗ 


788 1); ಪುತ್ತೂರತ್ತಾಣಿಗೆ ಅಯ್ದೂ ೦ಬು ಕಟನಿಯುಂ ಅಯ್ದೂ ತ್‌ 
ತೊಟ್ಟ ಪ್ಪಟ್ಟುಂ ಕೊಟ್ಟ ರ್‌ (ಎಕ. ೫, ಕೋಲಾರ, ೨೨೯-೪೯ ; 750). [1]. 

ಅತ್ತಾ ರುಗೆ (ನಾ). ಒಂದು ಊರಿನ ಹೆಸರು (?) : ಸ್ವಸ್ತಿ ಶ್ರೀ ಅತ್ತಾ 
ರಿಗ ನಾಗಯ್ಯನ ಮಗನ್‌ ಕನ್ಹೆಜಕೆಯನ್‌ ಕೊಟ್ಟುದು ಸೊಡರು ಪನ್ನೆರಡು ಜ್ಯ 
ಗದ್ಧಣ ಆಚನ್ಮ್ರತಾರಕಂ (ಎಕ. ೪1, ಶಿಕಾರಿ. ೪೫-೬೫; 890). [7] | 

ಅಕ್ತಿ (ನಾ). ೧. ಆಲ, ಅರಳಿ ಮುಂತಾದ ಹಾಲುಮರಗಳ ಜಾತಿಗೆ | 
ಸೇರಿದ ಕೆಂಪಾದ ಹಣ್ಣುಗಳನ್ನು ಬಿಡುವ ಒಂದು ಜಾತಿಯ| | 
ಮರ; ಉದುಂಬರ ವ ಸ: ಮೂಡೈೆ ನೋಕ್ಕಿ ದಿಣ್ಣಿ ಬಡಗೈ ಪೆಪ್ಹುತ್ತು 
ಅತ್ತಿ ಮಸ್ತಿ ೦ಕ್ಕೆ ದಿಣ್ಣೆಯಿನ್‌ ಪಡುನಯ್ದೊ ಆರೋ ಒಟ್ಟಿ ಯೊಳಶೆ 
(ಎಕ. ೫ (5), ಹ ಬ. ೬೬-೧೯; 850) ; ಚಾಗದೊಳ್ಳಿನಚ್ಚೊತ್ತದೆ ಮಾಣ್ಣು 
ಬಾಟ್ವಿ SE SS ಬಂಟರ ಫೆ ಯ ಪಣ್ಣೊಳಿರ್ಪ 
ಫುಟುವಲ್ಲದೆ ಮಾನಸನೇ (ಪಂಪಭಾ. ೫-೭೫); ಪಿಕು ) ವೊಡತ್ತಿ ಯ ಪಣ್ಮತ್ತಿ | 
ಮಬ್ಬೆಯಲ್ಲದರ ಗುಣಂ (ಅಜಿಪು. ೧-೭೧) ಸಾಯ ಪಣ್‌ ವ 
ಏನೊಂದೂ ಹುರುಳಿಲ್ಲದ ವಸ್ತು ; ಎನ್ನ ಚಿತ್ತವು ಅತ್ತಿ ಯ ಹಣ್ಣು! 
ನೋಡಯ್ಯಾ ವಿಚಾರಿಸಿದೊಡೇನೂ ಹುರುಳಿಲ್ಲವಯ್ಯಾ (ಬಸವ. ೨೯); | 
ಅತ್ತಿ ಆಲ ಗೋಳಿ ಬಸುರಿಯರಳಿಯಿವಂ ನೀರಲ್ಲಿ ಹಾಕಿ ಕಾಸಿ ಶಿಸುವಿಗೆ 
ಮಾಯಲೆಜಕಿಪುದು (ಬಾ ಲ ಚಿ. ೧೨೪); ಬೇರುಡಿಯೆ ಬೆಳಲತ್ತಿ ಕಮ್ಮರ 
ಗೇರಳಿಲೆ ಹಿಂತಾಳೆ , .. ಭೂಜಗಳಿಂದ ಹೊಯ್ದಾಡಿದರು (ik: 
೪-೪-೨೩). "ಕಲ್ಪತ್ತಿ?, "ಕಾಡತ್ತಿ', "ನಾಯತ್ತಿ | ಪರಾ. ೨. ಕುರು |20]| 
ಬರ ಜಾತಿಯಲ್ಲಿ ಒಂದು ಕುಲ (ಎಸಮೈ. 1, ೨೮). ೩. ಗಂಗಡಿ | 
ಕಾರರಲ್ಲಿ ಒಂದು ಕುಲ (ಎಸಮೈೆ. 2೧೮೪11, ೯). | | 

[ದೇ. | ತಮಿ. ಮಲ. ಅತ್ತಿ; ತುಳು. ಅರ್ತಿ; ಅತ್ತಸ; ಕೊಡ. | 

ತೆಲು. ಅತ್ತಿ) 

ಅತ್ತಿ "ಅಟ್ರೂ? ನೋ. 

ಅತ್ತಿಕಾಯ್‌ (ನಾ). ೧. ಅತ್ತಿಮರದ ಕಾಯಿ. ೨. ಮಕ್ಕಳಿಗೆ ಅತ್ತಿ | 
ಕಾಯಿಯ ಆಕಾರದಲ್ಲಿ ಮಾಡಿ ಹಾಕುವ ಒಂದು ಒಡವೆ: ಅಳಲೆರೆ | 
ಯತ್ನಿ[ಪಾಠಾಂ. ಅರಳೆಲೆ ಮತ್ತಿ) ಕಾಯ್‌ ಪುಲಿಯುಗುರ್‌ ನಿಗಳಂ ಕಿಜು 
ಗೆಜ್ಜೆ ಬಂದಿ (ಸೂ ಕ್ತಿ ಸು. ೭-೭೫). [ಅತ್ತಿ * ಕಾಯ್‌] 

ಅತ್ತಿಗೆ, (ನಾ). ೧. ಅಣ್ಣನ ಹೆಂಡತಿ: ಮುನ್ನಿನ ಜನ್ಮಾಂತರದತ್ತಿಗೆ |30 
ಯಪ್ಪ ಪೆಣ್ಣರಿಯಿಂದಂ (ವಡ್ಡಾರಾ. ೨-೧) ; ಸೊಸೆಯತ್ತೆಯತ್ತಿಗೆ ಮಗಂ 
ಮೊಮ್ಮಂ ಕರಂ ಕೂರ್ಮೆಯೆಂಗನೆಯೆಂದಿಂತಿವರಾರುಮಾರ್ಗ ಬಗೆವರ್‌ 
(ಸುಕು ಮಾ. ೧೨-೫೮) ; ಅತ್ತಿಗೆಯರ ಮಾಜಲಾಜಕೆನು (ಮಹದೇ.| 
೮-೧೦) ; ಅತ್ತಿಗೆಯಾವೆಡೆ ಏನು ಕಾರಣ ಭೂಪೋತ್ತಮ ಬರನಿಲ್ಲಿಗೆನಲು | 
ಚಿತ್ತವಲ್ಲಾಡೆ ನುಡಿದ ಸಿಂಗನಾದ ಬೆಂಬತ್ತಲೊಡನೆ ಬಂದೆನೆಂದು (ಅಂಜಚ. | 55 
೧೩-೧೬೧) ; ರಾಮನ ಶಶಿಮುಖಿಯನಪ್ರತಿಮ ಲಕ್ಷ್ಮಣದೇವನತ್ತಿಗೆಯ | 
ಅಸುರವಂಶಾಧಮನು . .. ಕೊಂಡೊಯ್ದನೆಂದುಸುರುವುದು ರಾಮಂಗೆ | 
(ತೊರರಾ, ೩-೧೦-೮); ಅತ್ತಿಗೆ ಕೇಳು ನನ್ನಣ್ಣಾಜಿಯೊಳು ನೀನು ಚಿತ್ತ 
ನಿತ್ತುದ ಕಂಡು ನನ್ನ ಚಿತ್ತ ಮೆಚ್ಚಿತು (ಭರಚ. ೭-೬೦); ಅಣ್ಣ ತನ್ನೈವ 
ನಾದರೆ ಅತ್ತಿಗೆ ತನ್ನವಳೆ ? (ಗಾದೆ); ಬಡವನ ಹೆಂಡತಿ ಊರಿಗೆಲ್ಲಾ ಅತ್ತಿಗೆ! 40! 
(ಗಾರಿ). ೨. ಗಂಡನ ಸಹೋದರಿ : ಅತ್ತೆಯ ಕಾಟಿಕ್ಕಿಂತ ಅತ್ತಿಗೆಯ! 
ನೋಟ ಕಷ್ಟ (ಗಾದೆ). ೩. ಹೆಂಗಸ ರನ್ನು ಗೌರವದಿಂದ ಅಥವಾ 
ಪ್ರಿ (ತಿಯಿಂದ ನಿರ್ದೇಶಿಸುವಾಗ ಉಪರೋಗಸುವ ಮಾತು(ಅಕ್ಕ, | 
ಅಮ್ಮ ಎಂಬಂತೆ): ಅತ್ತೆಯ ಮಾತ ಡೊಕ್ಳನೆ ಮಾಜಾ ನೆರೆಮನೆ 
ಯತ್ತಿಗೆಯನು ಹತ್ತಲೊತ್ತಿ ಚಿತ್ತೇಶ್ವರನಿದಿರಾಗೆ ಕೈಗಳ ಮುಗಿದುತ್ತಮೆ |45 
ಬಂದು ನೋಡಿದಳು (ಅನಂಚ, ೨೫-೧೦೪). | 


(| 


15 


25 


೧೮೯ 


ಪೆಮಾ ್ಮ್ಮಣುರುಂ ಸಮೀಪರ್ಮ (ಮೈ ಆರಿ. ೧೯೪೧, ೧-೩೫; 643 ಅಥನಾ | | 
| 
| 


ಅತ್ತೆ, 
[ಸಂ. ಅತ್ತಿಕಾ. (ಎ ಜ್ಯೇಷ್ಮಭಗಿನಿ; 
ಅಣ್ಣನ ಹೆಂಡತಿ, ಗಂಡನ ಸಹೋದರಿ; 
ಹೆಂಡತಿ] 
ಅತ್ತಿಗ್ಗೆ "ಅಟ್ಟಿಗೆ? ನೋ. 
ಅತಿ ನಗರಿ (ನಾ). ಒಂದು ಊರಿನ ಹೆಸರು: ನಾಗಣನ್ನ್ವಾ ಚಾರ್ಜ್ಯ 
ರ್ಥಡೆಡೋರತ್ತಿ ಗೇರಿಯ ಬಲಕಿ ಇದಕ್ಕೆ ಸಾಕ್ಷಿ (ಕಇ. 11, ೫-೧೧ ; 859), 
[ಅತ್ತಿ * ಕೇರಿ] 
ಅತ್ತಿ ನೆಲ್ವಾಗಿಲ್‌ (ನಾ). ಒಂದು ಊರಿನ ಹೆಸರು : ದೊಣೆಯ ಆಟ್‌ 
ಖಕ ಕೆಜಕೆ ಕುಸುಗ ಕೆಆಕಿಯ ಪುಳುಮ್ಸೆ ಆಳರಿ ಅತ್ತಿನೆಲ್ವಾ ಗಿಲ್ಫೆ 
ನ ಕವ್ಯ (?) ಆಕೆಪುಳಿಯು (ಇಆ. 21೪, ೨೩೩-೬೦ ; 9 ನೆಯ ಶತ). 
1* ನೆಲ್‌ ಬಾಗಿಲ್‌) 


ಅಕ್ಕ) ! ತಮಿ. ಅತ್ತಾಚ್ಚೈೆ ಎ 
ತುಳು. ಅತ್ತಿಗೆ - ಅಣ್ಣನ 


ಇ. ಅತ್ತಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು. ಐ ಈಕೆ ರನ್ನ 


ಕವಿಗೆ ಆಶ ಶ್ರಯದಾತೆಯಾಗಿದ್ದಳು * ಬಿಳಿಯರಳೆಯಂತೆ ಗಂಗಾಜಳೆ 
ದಂತೆಸೆವಜಿತಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಟ್ಟಿ ಕೊಪಣಾ 
ಚಳದಂತೆ ಪವಿತ್ರಮತ್ತಿಮಬ್ಬೆಯ ಚರಿತಂ '(ಆಜಿಪು. ಜ| ತೈಲನ 
ತಾಯ್ವಸಕ್ಕೆ ಭಾಜನಮೆಸಿಪತ್ತಿ ಮಚ್ಬೆ ಜಿನಶಾಸನಮಂ ಬೆಳಗುತ್ತಮಿಟ್ಲ 
ಪಳ್‌ (ಸಾರಿದ, XI-i, ೫೨-೨೮ ; 1೫): ಅತ್ತಿಯಬ್ಬೆ : ದಿಶಾದನ್ತಿಯ 
ದನ್ತಕಾನ್ತಿ ನಿಜಸೌಧನಿಶಾಳವಿಲೋಳಭಿತ್ತಿ ಯೊಳ ) ಂತತನೊಪ್ಪ ತಿರ್ಪ್ರಿನೆಗ 
ಮೂರ್ಜ್ಜಿತಮಸ್ಸಿನಮತ್ತಿಯಬ್ಬೆ ಚೈರನ್ತನ ಚೀಳೀಚರಿತೆ ಮಾಡಿಸಿದಳ್ಳಿನ 


ರಾಜಗೇಹಮಂ ಡ್‌ 2೭1-1, ೫೨-೪೨ ; 1007). 
[ಅತ್ತಿ *-ಮ್ಯ (ಆ ಅ ಮ್ಮ])+ಅ ಬ್ಲ] 
ಅತ್ತಿಮಯ್ಯ (ನಾ). ಒಬ್ಬನ ಹೆಸರು: ಶ್ರೀಮನ್ಮಹಾಪ್ರಧಾನಂ 


ಸೊತ್ರಸನಿತ್ರ ಹೆಗ್ಗಡೆ ಅತ್ತಿಮಯ್ಯಂಗಳು (ಸೌಇಇ. 1x-i, ೨೮೩-೬; 
1190). "ಅತ್ತಿ ಮಟ್ಟಿ? ಪರಾ. ೬, + -ಮ್ಯ (ಆಅಮ್ಮ್ಮ) * ಅಯ್ಯ] 

| ಅತಿಯಜ್ಬೆ "ಅತ್ತಿ ಮಚ್ಚಿ' ನೋ. 

ಅತ್ತಿರಸ ಗಾ ಅತಿರಸ ೨: 
ಯನ್ನು ಮೆಚ್ಚಿ ಉಂಡೆ (ವಾದಿಕೀ. ೪೦). [ಸೆಂ. ಅತಿರಸ] 

ಅತ್ತಿವಣ್‌ (ನಾ). ಅತ್ತಿಯ ಹಣ್ಣು : ಅಂಡಜಾಂಡಕೋಟಗಳೆಲ್ಲವವು 
ಹರಿಬ್ರಹ್ಮರೆಂಬಾ ಗುಂಗುರುಗಳನೊಳಕೊಂಡತ್ತಿವಣ್ಣಿನಂತೆ (ನಿ ಕೈ ಪು. 
೮-೧೭-೧೦). (ಅತ್ತಿ * ಪಣ] 

ಅತ್ತಿವಳಿಗೆ, ಅತಿವಳಿಗೆ (ನಾ). ಒಂದು ಊರಿನ ಹೆಸರು: ಕೆಜಗ 
ಲೂರು ಅತ್ತಿವಳಿಗೆಯ ಮಣಲಿ ನಾಡ ಮೊರೆಸು ಹಂನೆರಡು ನೆಕ್ಕುನಾಡ 
ಕೆಸಕೋಡು ಹಳ್ಳಿಗಳು ಸಹಿತ (ಎಕ. ೪, ಬೇಲೂರು. ೭೧-೨೩೭ ; 1117). 
ಅತಿವಳಿಗೆ : ಬಳ್ಳವಿನಾಡ ಹಡಿಯವೊಳಲು ಅತಿವಳಿಗೆಯ ಮಣಲಿನಾಡ 
ಮರಸು ಹಂನೆರಡು ನೆಕ್ಕುನಾಡ ಕೆಸುಕೋಡು ಹಳ್ಳಿಗಳು (ಎಕ. ೪, 
ಬೇಲೂರು. ೫೮-೮೩ ; 1117). (ಅತ್ತಿ * ?] 

ಅತ್ತಿಶಯ (ನಾ). ಅತಿಶಯ : ಉತ್ತಮ ಗುಣದಲ್ಲಿ ಇರಲಾಗಿ ಎನ್ನ 
ಮನಸು *ಈತ್ತೆರದಲಿ ಪೋಗಿ ಹೊರಗೆ ಚರಿಸುತಿದೆ ಹೊತ್ತು ಹೊತ್ತಿಗೆ 
ಇಂತು ಆಗುವದನುಚಿತವೊ ಅತ್ತಿಶಯವೇನೊ ನಿನ್ನ ಚರಣಸೇವೆ ಸತ್ಯ 
ಸಂಕಲ್ಪ (ಮೋಕ್ಷದೀ. ೧೨೮). [ಸಂ. ಅತಿಶಯ] 

ಅತ್ತೆ, (ನಾ). ೧. ಹೆಂಡತಿಯ ಅಥವಾ ಗಂಡನ ತಾಯಿ: ಮುತ್ತಚ್ಚೆ 
ಮತ್ತತ್ತಿಗೆ ಕೂಸಿತ್ತತ್ತೆಯೆಂಬೀ ಮೊಆಕೆಯ ವನಿತೆಯರ್‌ (ಕಾಂತಿಪು. 
೬-೮೭) £ಕೊಸಿತ್ತ ಅತ್ತೆ ಎ ಹೆಣ್ಣು ಕೊಟ್ಟಿ ಅತ್ತೆ3 ; ಅತ್ತೆ ಮಾನ ಮೈದುನ 
ಭಾವ ಗಂಡರಿಗೆ ಮನೆಗಳಂ ಬಿಟ್ಟು (ಚೆಬಪು. ೨೦-೧೮) ; ಅತ್ತೆಗೊಂದು 
ಕಾಲ ಸೊಸೆಗೊಂದು ಕಾಲ (ಗಾದೆ); ಅತ್ತೆಯ ಮೇಲಿನ ಕೋಪ ಕೊತ್ತಿಯ 
ಮೇಲೆ ಬಿಟ್ಟಿಳು (ಗಾದೆ); ಅತ್ತೆ ಒಡೆದ ಪಾತ್ರೆಗೆ ಬೆಲೆಯಿಲ್ಲ (ಗಾದೆ). 


ಅಚ್ಚ ತುಪ್ಪ ಪಕ್ವವಾಗಿ ಅತ್ತಿರಸ ಹುಗ್ಗಿ 


ಅತ್ತೆ ೧೯೦ ಅತ್ಯಲ್ಪ 


೨. ತಂದೆಯ ಒಡಹುಟ್ಟಿದವಳು; ಸೋದರ ಮಾವನ ಹೆಂಡತಿ;! 1 ಬೇಕಾದ ಪೌರ್ವಾಪರ್ಯವು ತಲೆಕೆಳಗಾಗಿ ವರ್ಣಿತವಾದರೆ ಅದು 
ಸೋದರತ್ತೆ : ತಮ್ಮತ್ತೆ ವಿರಪ್ಪ ವಿಜಯಮತಿ ಕಂತಿಯರ್‌ ಕಂತಿಯರಾಗೆ! ; ಅತ್ಯಂತಾತಿಶಯೋಕ್ತಿ? (ಕೈಪಿಡಿ. ೨೭೬). [ಅತ್ಯಂತ* ಅತಿಶಯೋಕ್ತಿ) 
ತಪಂಬಟ್ಟು (ವಡ್ಡಾರಾ. ೧೩೪-೧) ; ಇತ್ತ ಕುಂತೀಭೋಜನೆಂಬ ನೃಪೋ | | ಅತ್ರ ್ಯಂತಾಭಾವ (ನಾ). ಸಂಪೂರ್ಣವಾಗಿ ಇಲ್ಲದಿರುವುದು; ಇರುವಿಕೆಗೆ 
ತ್ತಮನ ಭವನದಲಿ ಮುರಹರನತ್ತೆ ಬೆಳೆವುತ್ತಿರ್ದಳಾ ವಸುದೇವ ನೃಪ; | ಅವಕಾಶವೇ ಇಲ್ಲದಿರುವುದು : ಗಗನಕುಸುಮಮನತ್ಯಂತಾಭಾವಮಂ 
ನನುಜೆ (ಕುವ್ಯಾಆ. ೩-೧೩). ಓ ಅತ್ತೆಗಳ್‌, ಅತ್ತೆಯರು, ಅತ್ತಿನಿಸ್‌ | 5. ನಿಷೇಧಮಾತ್ರದಿಂದಮುಂಟುಮಾಡಲಕ್ಕುಮೆ ಸುಟ್ಟ ೮-೧೩೮ ವ); 


ಅತ್ತೆಗಳ* (ಭಾಷಾಭೂ. ೪೨). ವದೇ ಅತ್ಯಂತಾಭಾವಮಕ್ಕುಂ (ವಿವೇಕ. ೨೩). [ಅತ್ಯಂತ + ಅಭಾವ] 
ಅತ್ಯಮ್ಮ - ಅತ್ತೆಯನ್ನು ಗೌರವದಿಂದ ನಿರ್ದೇಶಿಸುವಾಗ ಬಳ, | ಅತ್ಯಂತೀನ (ಗು). ಅತಿದೂರಕ್ಕೆ ಅಥವಾ ಅತಿವೇಗವಾಗಿ ಹೋಗುವ. 

ಸುವ ಮಾತು: ಕಂಡಿರಾ ಅತ್ಯಮ್ಮ ನಿಮ್ಮಲ್ಲಿ ವ್ರತವ ಕೈಕೊಂಡು | "ಅತ್ಯಂತೀನವಾದ' ಪರಾ. [ಸಂ] 
ನಾನೆಯ್ದಿದ ಫಲದಿ (ಭರಚ. ೪೬-೮೨). 10| ಅತ್ಯಂತೀನವಾದ (ನಾ). ಮಿತಪಕ್ಷದ ಅಭಿಪ್ರಾಯಗಳನ್ನು ನಿರಾ 
(ಜೀ. ॥ ತಮಿ. ಅತ್ತೈ; ತುಳು. ಅತ್ತೆ; ತೆಲು. ಅತ್ತ; ಗೊಂಡಿ. | | ಕರಿಸಿ ಅತ್ಯಂತ ತೀವ್ರವಾಗಿರುವ ಅಭಿಪ್ರಾಯಗಳನ್ನೇ ಪಟ್ಟು 
ಆತೀ; ಕುನಿ. ಅತ್ತ. / ಪ್ರಾ. ಅತ್ತಾ; ಸಂ. ಅತ್ತಾ] | ಹಿಡಿಯುವುದು : ಎರಡು ಮೂರು ದಾರಿಗಳು ಕಣ್ಣಿಗೆ ಕಾಣುತ್ತಿರುವಲ್ಲಿ 
ಅತ್ತೆ (ನಾ). ಒಂದು ಬಗೆಯ ಬೆತ್ತದ ಕಾವಡಿ; ಕಂಬಿ; ಅಡ್ಡೆ. | ಆ ಎಲ್ಲ ದಾರಿಗಳೂ ಅನುಕೂಲ ಪ್ರತಿಕೂಲಗಳಲ್ಲಿ ಸಮಸಮವಾಗಿಯೇ 


(ಬಹುವ) : ಮಾನನುಮೆಮ್ಮತ್ತೆವಿರುಂ (ಅಜಿಪು. ೬-೧೨೨) ; | | ವಂಧ್ಯಾಪುತ್ರ ಶಶವಿಷಾಣ ಗಗನಾರವಿಂದಾದಿಗಳೆಂದಿಗೂ ಇಲ್ಲವೆಂಬು 
| 


"ಅತ್ತೆ ವೊಕ್ಳಲಿಗ' ಪರಾ. [1] ಇರುವುದು ಶಕ್ಕವೇ, ಆದ್ದರಿಂದ ರಾಜಕೀಯದಲ್ಲಿ ಅತ್ಯಂಶೀನವಾದ 
ಅಕ್ತೆತನ (ನಾ). ಅತ್ತೆಯಾಗಿರುವುದು; ಅತ್ತೆಯ ಪದವಿ; ಅತ್ತೆ (ಎಕ್ಸ್‌ ಟ್ರೀಮಿಸಮ್‌) ಸಲ್ಲದು (ರಾಜ್ಯಶಾ. ೨೫೫). 


15 


ನಡಸುವ ಅಧಿಕಾರ: ಅತ್ತೆತನಕ್ಕೆ ಅವಕಾಶವಿಲ್ಲದೇನೇ ಎಲ್ಲಿ ತನ್ನ | [ಅತ್ಯಂತೀನ + ವಾದ] 

ಅವತಾರವೇ ಮುಗಿದು ಹೋಗುತ್ತದೆಯೋ ಎಂದು ಒಂದೇ ಕಣ್ಣಿನಲ್ಲಿ ಅತ್ಯಗತ್ಯ (ಗು). ತುಂಬ ಆವಶ್ಯಕವಾದ ; ಬಹಳವಾಗಿ ಬೇಕಾದ: 

ಅತ್ತಳು ನರಸಿಂಹನ ಜನನಿ (ಮಾಮನೆ. ೩೩) ; ಅತ್ತೆತನದ ಅಧಿಕಾರಕ್ಕೆ ಕಲಿತರೆ ಬರುವ ಭಕ್ತಿ ಇದಲ್ಲ. ಅನುಗ್ರಹ, ಸಂಸ್ಕಾರ ಇದಕ್ಕೆ ಅತ್ಯಗತ್ಯ 

ಮೊದಲಾಯಿತು. ಅತ್ತೆತನದ ಅಧಿಕಾರವೆಂದರೆ ಸೊಸೆಯಂದಿರನ್ನು ಗೋಳು (ಜಗದಾ. ೧೧೪). [ಅತ್ತಿ * ಅಗತ್ಯ) 

ಹೊಯ್ಯುವುದೊಂದೆ - ಎಂದು ಯಾರಿಗೆ ಗೊತ್ತಿಲ್ಲ (ಒಡ್ಡಿ ಉ. ೧೦೨). |20| ಅತ್ಯಗಲಿಕೆ (ನಾ). ಅತಿಯಾದ, ವಿಶೇಷವಾದ ಅಗಲಿಕೆ : “ಅಪ 
[ಅತ್ತೈ * -ತನ] ಜಯದೊಳತ್ಯಗಲಿಕೆಯೊಳುಂ ಪ್ರತ್ಯವಾಯಮೆಂಬುದು? (ಮಂಗರಾ. 

ಅತ್ತೆಮನೆ (ನಾ). ೧. ಅತ್ತೆಯ ಮನೆ. ೨. [ಆಲಂ] ಊಟ ಉಪಾ ೧೪೨-೫೯). [ಅತ್ತಿ * ಅಗಲಿಕೆ (ಆ ಅಗಲ್ಯೆ)) 
ಹಾರಗಳ ಗೃಹ; ಹೋಟಲು : ಹೆಂಡತಿಯನ್ನು ತೌರುಮನೆಗೆ ಕಳಿ ಅತ ಧಮ (ನಾ). ಬಹಳ ಅಧಮ; ತುಂಬ ನೀಚ : ಶ್ರೂರರತ್ಯಧಮ 
ಸಿದ ಬಳಿಕ ರಾಮಣ್ಣನಿಗೆ ಅತ್ತೆಮನೆಯ ಭೋಜನಸೌಖ್ಯ . ಒದಗಿತು ಹತ್ರ ೀಕಿಗಳು ದುರ್ಜನಾಕಾರಿಗಳು ಧೂರ್ತರೊಳಗಾಗಿ 'ಇರಗನೆರು ನಿಜ 


(ರೂಢಿ). "ಮಾವನ ಮನೆ? ಪರಾ. ೩. [ಆಂ] (ಉಕ) ಜೈಲು; ಸೆರೆ |25 ವೈರಸುಂ ಬಿಡುವರ್‌ ( ಹಚಕಾ. ೮-೨೧). [ಅತಿ * ಅಧಮ) 
ಮನೆ: ತಲೆತಿರುಕ ತಂದೆ ರಾಗಿಆಂಬಲಿ ಮುದ್ದೆ ತಿನ್ನಲಿಕ್ಕೆ ತಾನಾಗಿ ಅತ್ತೆ |! ಅತ ಧಿಕ (ಗು). ತುಂಬ ಹೆಚ್ಚಾದ: ಅಂತಃ ಪುರದೊಳರಸಿರಲತೃಧಿಕದೆಚ್ಚ 


ಮನೆಗೆ ಹೋದ (ಕುರುಕಾ. ೧೧೯). [ಅತ್ತೈ * ಮನೆ] ಹು ಕನನ ಶಕುನಿ (ಕುವ್ಯಾಆ. ೮-೩೪). [ಅತ್ತಿ * ಹಕ] 
ಅತ್ತೆವೊಕ್ಕಲಿಗ (ನಾ). ಒಕ್ಕಲಿಗರಲ್ಲಿ ಒಂದು ಪಂಗಡ: ಅತ್ತೇ, | ಅತ್ಯಪೂರ್ವ (ಗು). ಬಹಳ ಅಪೂರ್ವ :' ಅಂಬುಜ ಸೌರಭಂ ತನಗೆ 
ವೊಕ್ಯಲಿಗರು - ಇವರು ಅಂಕೋಲಾ, ಯಲ್ಲಾಪುರ ತಾಲ್ಲೂಕುಗಳ ಗಾವಣಜೇವಣಮತ್ಯ ಪೂರ್ವ ಮಾಸ್ಕಾಂಬುಜಗಂಧಮೆಂದೇಗಿ ಬಗ್ಗಿಸೆ 


ನಟ್ಟಡೆವಿಯಲ್ಲಿ ವಾಸಿಸುವರು. "ಅತ್ತೆ'ಯೆಂಬೊಂದು ಬಗೆಯ ಚೆತ್ತದೆ|30| (ಶಾಂತಿಪು. ೮-೮೭). [ಅತ್ಮಿ * ಅಪೂರ್ವ] 

ಕಾನಡಿಯಲ್ಲಿ ಭಾರ ಹೊತ್ತಿರುವ ಕಾರಣ ಇವರಿಗೆ ಅತ್ತೇವೊಕ್ಕಲಿಗರೆಂಬ| | ಅತ್ಯಯ (ನಾ). ೧. ಅತಿಕ್ರಮ; ಹದ್ದು ಮಾರುವುದು; ಎಲ್ಲೆ 

ಹೆಸರು ಬಂದದೆ (ಕಭಾಗೆ. ೧೪೨). [ಅತ್ತೆ + ಒಕೆ ೈಲಿಗ ಮಾರುವುದು: ಮತಿಗೆಟ್ಟಿಂಗೀಗುಮತ್ಯಯಂ ವ್ಯತ್ಯಯಮಂ (ಚಂದ್ರಪು 
ಅತ್ಯಂಗ (ನಾ). ಒಂದ್ಳು ಬಗೆಯ ಬಟ್ಟಿ: ಪಸೆಯೊಳ್‌ ಪಾಸಿದ ಬೊಂಗ ೭-೯೫). ೨. ಕಡೆ; ಮುಕ್ತಾಯ. ೩. ಅಭಾವ; ಮರೆಯಾಗು 

ಮುಲ್ಲ ವದ ದೇವಾಂಗಂ ಮಣಿಸ ಸಂಭರ ಪೊಸೆವತ ಫಂಗಮಪೂರ್ನ | ವುದು. ೪. ಕೇಡು ; ಅಪಾಯ: ರತಿಲಂಪಟಂ ಮದಯುತಂ ಮಾನಾ 

ಮಾಗೆ ಹರಿ ಪೌರೋಹಿತ್ಯಮಂ ತಾಳ್ವೆ. . . ಜಿನಂಗೆಸೆದುದಂತಾ ನಾಮ | ks ತ್ಯಯಾಭೀತನುದ್ಧತವೃತ್ತಂ (ರಾಜಶೇ. ೬-೧೨೪). ೫. ಸಾವು; ನಾಶ. 

ಕರ್ಮೋತ್ಸವಂ (ಶಾಂತಿಪು. ಸ [7] ೬. ಕಷ್ಟ; ದುರ್ದಶೆ. ೭. ಮೇಲೆ ಬೀಳುವುದು; ಆ ಕ್ರ ಮಣ. 
ಅತ್ಯಂತ (ಗು). ೧. ಎಲ್ಲೆ ಮಾರಿದ; ಕೊನೆಯಿಲ್ಲದ. ೨. ಎಲ್ಲಕ್ಕೂ ೮. ಅಪರಾಧ; ದೋಷ. ೯. ಶಿಕ್ಷೆ. [ಸಂ.] 

ಹೆಟ್ಟಿ ನ; ಮೇಲಾದ: ಅರಿಕೇಸರಿಯೆಂಬಂ ಸುಂದರಾಂಗನತ್ಯಂತ , | ಅತ್ಯರ್ಥ (ಗು). ೧. ಅಳತೆಗೆ ಮಾರಿದ; ಬಹಳ; ತುಂಬ: 

ಬಸು. ವಂ ಮದಕರಿಯಂ ಹರಿಯಂ ಪಡಿವಡೆಗುರ್ಚಿದ ಕರವಾಳನೆ ತೋಣಕಿ 2ತಾಂತಮತ್ಯ ರ್ಥಮತಿವೇಳಂ ಪ್ರ ಕಾಮಮತಿಮರ್ಯಾದಮೆನಲು ಪಿರಿ 

ನೃ ಪತಿ ಗೆಲ್ಲ ಂಗೊಂಡಂ (ಪಂಪಭಾ. ೧-೧೯); ಸಮಚತುರಶ್ರ ಮಪ್ಪ ; 40 ದೆನಿಕು” (ಹ RE ೨. ಒಳ್ಳೆಯ : *ಅತ್ಯರ್ಥಂ ವ ಒಳ್ಳೆ 


H 


ಸಂಸ್ಥಾನ ಸಂಹನನಮುಂ ಅತಿಶಯರೂಪತೆಯುಂ ಅತ್ಯಂತ (| ಯದು ” (ಧನಂನಿ). [ಅತ್ಮಿ * ಅರ್ಥ] 
ನಿಃಶ್ವಾ 'ಇತೆಯುಂ (ಶಾಂತಿಪು. ೧೦-೯೪ ವ). [ಅತ್ಮಿ * ಟಂ] ಅತ್ಯಲಘು (ಗು). ೧. ತುಂಬ ಭಾರವಾದ. ೨. ಬಹಳ ದೊಡ್ಡದಾದ: 
ಅತ್ಯಂತಗಾಮಿ (ನಾ). ಎಲ್ಲೆ ಮಿರಿ ನಡೆಯುವವನು; ಉಗ್ರ ಮಲೆವುತಾತನ ಕಟ್ಟದಿರೊಳತ್ಯಲಘುಗಜವುನ್ಮದವೊದಗಿ ಭುಜನಿಭಾಸುರ 


ಗಾಮಿ; ತೀವ್ರಗಾಮಿ. (ದಕ. ಕಿ). [ಸಂ. ಅತ್ಯಂತಗಾಮಿನ್‌) ನೀಶ್ವರನ ಮೇಲೆ ಬಪ್ಪಂತೆ (ಬಸಪ. ೨೨-೧೩). [ಅಶ್ಶಿ* ಅಲಘು] 
ಅತ್ಯಂತಾತಿಶಯೋಕ್ತಿ (ನಾ). [ಕಾವ್ಯಮಾ] ಅತಿಶಯೋಕ್ಕ್ಯಲಂ |4| ಅತ್ಯಲ್ಪ (ಗು). ೧. ತುಂಬ ಕಡಮೆ; ಬಹೆಳ ಸ್ವಲ್ಪ. ೨. ಬಹಳ 


ಕಾರದ ಒಂದು ಭೇದ; “ಕಾರಣಕ್ಕೂ ಕಾರ್ಯಕ್ಕೂ ಇರ ಹೀನ; ಅತಿ ತುಚ್ಛ. [ಅತಿ * ಅಲ್ಪ] 


ಅತ್ಯವೇಕ್ಷಣ 


ಅತ್ಯವೇಕ್ಷಣ (ನಾ). ನಮಗೆ ಬೇಕಾದ ಅಂಶವನ್ನು ವಸ್ತುವಿನಲ್ಲಿ 
ಅದು ಇಲ್ಲದಿದ್ದರೂ ಸೇರಿಸಿಕೊಂಡು ಕಾಣುವ ದೋಷ: ಈ ದೃಷ್ಟಿ 
ದೋಷಗಳಲ್ಲಿ ಮೊದಲನೆಯದನ್ನು ಅನವೇಕ್ಷಣವೆಂದೊ ಎರಡನೆಯದನ್ನು | 
ಅತ್ಯವೇಕ್ಷಣವೆಂದೂ ಕರೆಯಬಹುದು . . . ನಮಗೆ ಬೇಡವಾದುದನ್ನು | | 
ಬಿಡುವಂತೆಯೇ ಬೇಕಾದುದನ್ನು ಸೇರಿಸಿಕೊಳ್ಳುವುದೂ ನಮ್ಮ ಮನಸ್ಸಿಗೆ 5| 
ಹತ್ತಿಬಂದ ಇನ್ನೊಂದು ದೋಷ (ಕಗದ್ಯ. ೧೪೮, ೧೪೯). 

[ಅತಿ, * ಅವೇಕ್ಷಣ] 

ಅತ್ಯಷ್ಟಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಹದಿನೇಳನೆಯ | 
ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ಹದಿನೇಳು ಅಕ್ಷರಗಳಿರುವ | 
ಸಮವೃತ್ತಗಳ ಸಮುದಾಯ: ೧೪ ಶಕ್ವರಿ, ೧೫ ಅತಿಶಕ್ವರಿ, |0 
೧೬ ಅಸ್ಕಿ, ೧೭ ಆತ್ಮಷ್ಟಿ .. . ಎಂದು ಇಪ್ಪತ್ತಾಜಂ ಛಂದಂಗಳಕ್ಕುಂ 
(ಛಂದೋಂಬು. ೧-೫೫ ವ). [ಆತ್ಮಿ + ಅಷ್ಟ) 

ಅತ್ಯಾಕಾರ (ನಾ). ತಿರಸ್ಕಾರ; ನಿಂದೆ. [ಸಂ.] 

ಅತ್ಯಾಚಾರ (ನಾ). ೧. ಆಚಾರವನ್ನು ಮಾರಿದ ನಡೆವಳಿಕೆ; ಕೆಟ್ಟ 
ನಡತೆ : ಅನ್ಯವಿತ್ತಾಹೃತಿ ಪರವ್ಯಾಪಾದವಾತ್ಮಸ್ತುತಿ ಪರಸ್ತ್ರೀವ್ಯಸನವತ್ಯಾ |15 
ಚಾರ ಬಕೆವೃತ್ತಿ... ಇವು ದೋಸಾಂಕುರಂಗಳು (ಕುವ್ಯಾಅ. ೧೫-೧೪). | 
೨. ದೌರ್ಜನ್ಯದಿಂದ, ದ್ದುರಾಚಾರದಿಂದ ಕೂಡಿದ ಹಿಂಸೆ: ಈ; | 
ಅತ್ಯಾ ಚಾರವನ್ನೆಲ್ಲ ಸಹಿಸಿಕೊಂಡು ಕಾಪಾಲಿ ಅಲ್ಲಿಯೇ ಇದ್ದುಬಿಟ್ಟದ್ದ | 

| 


1 


(ಆಶ್ರಮ. ೪೮) ; ಅವಳು ಅವರ ಮನೆಯಲ್ಲಿ ಇದ್ದಾಗ ಅತ್ಯಾಚಾರಕ್ಕೂ 
ಒಳಗಾಗಬೇಕಾಯಿತು (ರೂಢಿ). [ಅತಿ * ಆಚಾರ] 20 
ಅಶ್ಯಾಜಿ (ನಾ). ಅತ್ತೆಯನ್ನು ಗೌರವದಿಂದ ಅಥವಾ ಪ್ರೀತಿಯಿಂದ 
ನಿರ್ದೇಶಿಸುವಾಗ ಉಪಯೋಗಿಸುವ ಮಾತು: ಏನು ಕಾರ್ಯವೊ 
ದೇವರತ್ಯಾಜಿಯರು ತಮ್ಮ ಮಾನಿನಿಯರ ಕಳುಹಿದರು (ಭರಚ. ೩೭-೬೩). 
[< ಅತ್ತೆ, * -ಜಿ (ಆ ಜೀಯ)] 
ಅತ್ಯಾದರ (ನಾ). ತುಂಬ ಉಪಚಾರ ; ಬಹಳವಾದ ಅಕ್ಕರೆ: ಅತ್ಯಾ |25 
ದರದ ಆಹ್ವಾನವನ್ನು ತಿರಸ್ಕರಿಸುವುದು ಯೋಗ್ಯವಲ್ಲ (ರೂಢಿ). | 
[ಅತ್ಮಿ * ಆದರ] | 
ಅತ್ಯಾದರಿಸು (ಕ್ರಿ). ಬಹಳವಾಗಿ ಉಪಚರಿಸು ; ತುಂಬ ಸತ್ಯಾರ| 
ಮಾಡು: ಎಲೆ ಬಸನ . . . ನಿನ್ನ ನೇಮವಿದಾರ್ಗುಂಟು ಗುರುಲಿಂಗ | 
ದೊಳೆರಡಿ ಬ್ಲದಿರ್ಪೆ ಶರಣರಂ ಸಂಗನೆಂದೆ ಕಾಣ್ಪೆ ಬಂದ ಭಕ್ತೆ ರನತ್ಯಾದರಿಪೆ | 30 
ಬಪ್ಪ ಭಕ್ತರಂ ಹರುಷದೊಳಿದಿರ್ಗೊಂಬೆ (ಬಸರ. ೮-೩೯). 
[ಅತ್ತಿ * ಅದರಿಸು]) 
ಅತ್ಯಾಧಾನ (ನಾ). ೧. ಬಹಳ ಹೆಚ್ಚಾಗಿ ಇಡುವುದು ; ಬೇಕಾದಷ್ಟ | 
ಕ್ಕಿಂತಲೂ ಹೆಚ್ಚಾಗಿ ಇರಿಸುವುದು. ೨. ಮಾರುವುದು; ಅತಿಕ್ರಮ; 
ಕಟ್ಟಳೆ ಮಾರಿದ ನಡೆವಳಿಕೆ: ಅತ್ಯಾಧಾನಂ, ಅತಿಕ್ರಮಃ- ಈ ೨|35! 
ಮಾಜುಹ (ಹಲಾಯು. ೧೨೪-೬೯). [ಅತ್ತಿ * ಆಧಾನ] | 
| 
| 


ಅತ್ಯಾಧುನಿಕ (ಗು). ತುಂಬ ಹೊಸದಾದ; ಇತ್ತೀಚಿನ; ನವನವೀನ: 
ಅತ್ಯಾಧುನಿಕ ರೀತಿಯ ಅಡುಗೆಮನೆಗಳಲ್ಲಿಯೂ ಈ ಒಲೆಯನ್ನುಪ 
ಯೋಗಿಸಬಹುದು (ಅಡುಸೌ. ೨೬). [ಆತಿ] * ಆಧುನಿಕ] 

ಅತ್ಯಾಯತ (ಗು). ಬಹೆಳ ವಿಸ್ತಾರವಾದ: ಸಕೆಲಜೀವೋತ್ಸತ್ತಿಸಂಸ್ಥಾನ 40, 
ಮೂರ್ಜಿತಮತ್ಯಾಯತಮಪ್ರಮೇಯಕಮಧೋಮಧ್ಯೋರ್ಧ್ವಭೇದಂ। | 
ಜಗತ್ತಿತಯಂ ನಿಂದುದು (ಸುಕುಮಾ. ೧೧-೪೧).. [ಅತ್ತಿ * ಆಯತ] | | 

ಅತ್ಯಾಯಾಮ (ಗು). ಬಹಳ ವಿಸ್ತಾರವಾದ; ತುಂಬ ಉದ್ದವಾದ: | | 
ಜೀವಿತಾಶಯದಂತೆ ಆತ್ಮಾಯಾಮಮುಂ ಮುಕ್ತ ಜ್ವರದಂತೆ ನಿರ್ಮು | | 
ಕ್ರೋಷ್ಕಮುಂ ಮೂರ್ಛಾಪ್ರಾಪ್ತನಂತೆ ತತೋಮಯಮುಮಪ್ಪ ತಮಿಸ್ರ 
ಗುಹೆಯನೆಯ್ಸಿದಾಗಳ್‌ (ಆದಿಫು. ೧೩-೪೬ ವ). [ಅತ್ಮಿ + ಆಯಾಮ) 


45 


೧೯೧ 


ಅತ್ಯುಕ್ತೆ 
ಅತ್ಯಾರ್ಪು (ನಾ). ಹೆಚ್ಚಿನ ಶಕ್ತಿ, ಪೌರುಷ : ಒತ್ತೆಗೆಂದು ವಿಪಣಿ 
ಯೊಳು ರೂಪಜೀವೆಯರಿರುತಿರಲು ಆ ಪುರವರದೊಳಗುಳ್ಳ ವಿಟಿರುಗಳ 
ತ್ಯಾರ್ಪಿನಿಂದೊಡೆಗೂಡುತಿಹರು (ಅಂಜಚ. ೩-೧೩೦). [ಆತ್ಮಿ* ಆರ್ಪು] 
ಅತ್ಯಾಲೀಢ (ಗು). ಪರಮಾವಧಿಯ ; ಬಲವತ್ತರವಾದ ; ತುಂಬ 
ಹೆಚ್ಚಿನ: ಗುರುವಿರೋಧ ಮಹೀಬುಧರ ಮತ್ಸರವು ದೈವದ್ರೋಹ 
ಗುಣಸಾಗರನ ಬಂಧುದ್ವೇಷವತ್ಯಾಲೀಢ ದೀನತನ ... ಅಂಗೈಸೆ ಭೂಪನ 
ಸಿರಿಗೆ ಮೊಳೆಯದೆ ಕೇಡು (ಕುವ್ಯಾಉ. ೩-೬೯), [ಅತ್ತಿ * ಆಲೀಢ] 
ಅತ್ಯಾವಶ್ಯಕ (ಗು). ಬಹಳ ಆವಶ್ಯಕವಾದ. [ಅತ್ತಿ * ಆವಶ್ಯಕ] 
ಅತ್ಯಾಶೆ (ನಾ). ಮಿತಿಮಾರಿದ ಆಸೆ; ಹೆಚ್ಚಿನ ಆಸೆ; ಅತಿಯಾಸೆ. 
(ಸಂ. ಅತ್ಯಾಶಾ (ಅತ್ತಿ * ಆಶಾ)) 
ಅತ್ಯಾಶ್ಚರ್ಯ (ನಾ). ತುಂಬ ಸೋಜಿಗ; ಬಹಳ ಆಶ್ಚರ್ಯ: ಅತ್ಯಾ 
ಶ್ಚರ್ಯವತ್ಯದ್ಭುತವತಿಕೌತುಕ (ವಿನೇಕ. ೨೯೨). [ಆತ್ಮಿ * ಆಶ್ಚರ್ಯ) 
ಅತ್ಯಾಸನ್ನ (ಗು). ಬಹುಸಮಾಪವಾದ; ಬಹಳ ಹತ್ತಿರದ: 
ಆದಿದೇನನ ಪರಿನಿಷ್ಕ್ರ_ಮಣಕಲ್ಮಾಣಮತ್ಯಾಸನ್ನಮೆಂಬುದಂ (ಆದಿಪು. 
೯-೮ ವ). [ಅತ್ಮಿ * ಆಸನ್ನ) 
ಅತ್ಯಾಸುರ (ಗು). ೧. ಬಹಳ ಭಯಂಕರವಾದ ; ತುಂಬ ರೌದ್ರವಾದ. 
(ನಾ). ೨. ಹೆಚ್ಚಿನ ಆವೇಶ, ರಭಸ: ಕರಿಣಿಯ ಕಾರಣದಿಂ ಮದ 
ಕರಿಗಳ್‌ ವೈಭಾವದಿಂದೆ ತಮ್ಮೊಳಗತ್ಯಾಸುರಮಾಗೆ ಪೋರ್ದು ಸತ್ತು 
(ಶಾಂತಿಪು. ೯-೪೭); ವಾಸುದೇವನೆ ದೇವನೆಂದತ್ಯಾಸುರದಿ ನುಡಿದು ವ್ಯಾಸ 
ದೇವಂ ಕೈಯನೆತ್ತಿದಡೆ (ಬಸಪು. ೫೪-೪೯). (ಅತಿ, * ಅಸುರ) 
ಅತ್ಯಾಸ್ಟಾದಿ (ಗು). ೧. ಅತಿಯಾದ ಆಸ್ವಾದವನ್ನುಂಟುಮಾಡುವ. 
೨, ಅತಿಯಾದ ಆಸ್ವಾದವನ್ನು ಪಡೆಯುವ : ಕಡವೆಗತ್ಯಾಸ್ವಾದಿ 
ಯೆಂಬ [(ಪಾಠಾಂ. ಕಾಡಾನೆಗಲಿಯೆಂದೆಂಬ] ನರಿ ಮೊಲಗಳಿಗೆ ದಡಿ 
ವೊಯಿಲನೆಂಬ... ಬೇಡವಡೆಯೊಡೆಯರೆಲ್ಲರು ನೆರೆದು (ಹಚಕಾ. ೫-೭). 
[ಅತಿ * ಅಸ್ವಾದಿ) 
ಅತ್ಯಾಹಿತ (ನಾ). ೧. ದೊಡ್ಡ ಅನಿಷ್ಟ ; ಪ್ರಬಲವಾದ ಅಪಾಯ; 
ವಿಶೇಷವಾದ ಕೇಡು. ೨. ಜೀವದ ಹಂಗನ್ನು ತೊರೆದು ಮಾಡುವ 
ಸಾಹೆಸ ; ದುಡುಕಿನಿಂದ ಮಾಡುವ ರಾಕ್ಷಸೀ ಕೃತ್ಯ. ೩. ಮಹ 
ತ್ರರವಾದ ಭಯ (ಕಿ). [ಅತಿ * ಆಹಿತ] | 
ಅತ್ಯುಕ್ತ (ನಾ). - ಅತ್ಯುಕ್ತೆ : “ವಿತತೋಕ್ತಮತ್ಮುಕ್ತ ಮಧ್ಯಮ ... 
ಇಪ್ಪತ್ತಾಖ ಛಂದಂಗಳಕ್ಕುಂ  (ಮಂಗರಾ. ೧೦೬-೧೮). 
(ಅತಿ, * ಉಕ್ತ) 
ಅತ್ಯುಕ್ತಿ (ನಾ). ೧. ಇರುವುದನ್ನು ತುಂಬ ಹೆಚ್ಚು ಮಾಡಿ ಹೇಳು 
ವುದು : ಪಿಡಿಯಿರೇ ಕಯ್ಯನಕ್ಕಕ್ಕುಬ್ಬಟಿಯ ಭಕ್ತಿ ಪಿಡಿಯಿರೇ ಎನಿತು 
ಕಾಲದೊಳಿಂತಿದತ್ಯು ಕ್ರ (ತಿರುರ. ೨೨) ; ಆನೇಕ ಸಂದರ್ಭಗಳಲ್ಲಿ ಸಾಕಾ 
ದಷ್ಟು ಅಂಶಗಳನ್ನು ತೃಪ್ತಿಕರವಾಗಿ ಪರೀಕ್ಷಿಸಲು ಸಾಧ್ಯವೂ ಇಲ್ಲ. 
ಕೆಲವೆಡೆ ಅತ್ಯುಕ್ತಿಯನ್ನು ಹೇಳಿಬಿಡುವ ಸಂಭವವೂ ಉಂಟು (ಜೀವಾತ್ಮ. 
೨೫೦); ಆಯಾ ಮತಿ «ಯರಿಗೆ ರುಚಿಸುವಂಥಾ ಅತ್ಯುಕ್ತಿಯನ್ನೂ 
ಆತ್ಮನಿರಾಕರಣೆಯನ್ನೂ ಉಚ್ಚರಿಸಿಬಿಡುತ್ತಿದ್ದರು (ಕಒಸಾ. ಪೀ. ೧೦). 
೨. [ಕಾವ್ಯಮಾ] ಒಂದು ಅಲಂಕಾರ; “ಅದ್ದು ತವಾಗಿಯೂ 
ಅಸಂಭಾವಿತವಾಗಿಯೂ ಇರುವಂತೆ ಹೇಳಿದ ಶೌರ್ಯೌದಾರ್ಯ 
ಸೌಂದರ್ಯಾದಿಗಳ ವರ್ಣನೆ ಅತ್ಯುಕ್ಕ್ಯಲಂಕಾರವೆನಿಸಿಕೊಳ್ಳು 
ವುದು (ಕೈಪಿಡಿ. ೨೭೬). [ಆತಿ * ಉಕ್ತಿ] 
ಅತ್ಯುಕ್ತೆ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಎರಡನೆಯ ಛಂದ 
ಸ್ಸಿನ ಹೆಸರು; ಒಂದು ಪಾದದಲ್ಲಿ ಎರಡು ಅಕ್ಷರಗಳಿರುವ ಸಮ 


ವೃತ್ತಗಳ ಸಮುದಾಯ: ೧ ಉಕ್ಕೆ, ೨ ಅತ್ಯುಕ್ತೆ, ೩ ಮಧ್ಯೆ: 


ಅತ್ಯುಗ್ರ 


೪ ಪ್ರತಿಷ್ಠೆ, ೫ ಸುಪ್ರತಿಷ್ಕೆ, ೬ ಗಾಯತ್ರಿ... 
ದಿ (ಛಂದೋಂಬು. ೧-೫೫ ವ). (ಸಂ. ಅತ್ಯುಕ್ತಾ] 
ತ್ಯುಗ್ರ (ಗು). ಬಹಳ ಭಯಂಕರವಾದ; ತುಂಬ ಘೋರವಾದ: 
We ಗ್ರ J  ೋ್ಫ 
೨-೩೪) ; ಗಂಡೆಹೆಂಡಿರನತ್ಟುಗ್ಗ ಗ್ರದಿ ಶಿಕ್ಷಿಸಲ್‌ . , ಮಾತೆ ವಿಷಮಂ 
ಪೆತ್ತರ್ಭಕಂಗೂಡಿಸಲ್‌ ಹರ ಕೊಲ್ಬಲ್‌ ಶಕೆಯ (ಸೋಮೆ « ಶ. 
೨೯). [ಅತ್ಮಿ * ಉಗ್ರ] 
ಅತ್ಯುಜ್ಞಲ, ಅತ್ಯುಜ್ವಲ (ಗು). ತುಂಬ ಪ್ರಕಾಶಮಾನವಾದ ; | 
ಬಹಳ ಹೊಳೆಯುವ. ಅ ತ್ಯುಜ್ಜ ಜ್ವಲ: ಧರಿತ್ರೀಸ್ತುತ್ಯನತ್ಯುಜ್ವಲ | 
ನಿರುಪಮದೇಹ ಪ್ರಭಾದಿವ್ಮ pe ES ತುಷ್ಟ ನಾದಂ( ಸತ್ತ 
೩-೪೮). [ಅತ್ತಿ ಉಜ್ಜ್ವಲ] 
ಅತ್ಯುಜ ಜ್ವಲ "ಅತ್ಯುಜ್ಜ್ವಲ' ನೋ. 
ತ್ಕುತೃಷ್ಟ (ಗು). ಬಹಳ ಶ್ರೇಷ್ಠವಾದ; ತುಂಬ ಉತ್ತಮವಾದ. 
ಟಕ * ಉತ್ಕೃಷ್ಟ) 
ಅತ್ಯುತ್ತಮ (ಗು) - ಅತ್ಯುತ್ಕೃಷ್ಟ -. [ಅತಿ * ಉತ್ತಮ] 
ಅತು! ತ್ಸಾ ಹ (ನಾ). ತುಂಬ ಉತ್ಸಾಹ : ಮೊನ್ನೆ ಏರ್ಪಡಿಸಿದ್ದ ಕಾರ್ಯ | 
ಕ್ರಮದಲ್ಲಿ ಈ ಹುಡುಗರು ಅತ್ಯುತ್ಸಾಹದಿಂದ ಎಲ್ಲ ಕೆಲಸಗಳನ್ನೂ | 
ಮಾಡಿದರು (ರೂಢಿ). [ಅತಿ * ಉತ್ಸಾಹ] 
ಅತ್ಯುದ್ಧಾರಿಸು (ಕ್ರಿ). ಬಲವಾಗಿ ಕಾರು; ಬಹಳವಾಗಿ ಹೊರಚೆಲ್ಲು, 
—ಕಕ್ಕು : ಪೂರಿಸುವ ನೆವದೆ ಮುಂ ಪೀರ್ದಾ ರುಚಿ ಮತ್ಪಾಂಚಜನ್ಯ 
ರಶ್ಮಿಯನತ್ಯುದ್ಧಾರಿಪವೊಲ್‌ ದಂತದ್ಯುತಿ ರಾರಾಜಿಸಿ ಮುಖದಿನುಣ್ಮೆ 
ನುಡಿದಂ ಕೃಷ್ಣಂ (ಜಗವಿ. ೧೦-೧೪). [ಅತಿ * ಉದ್ದಾರ + -ಇಸ್ಕು] 
ಅತ್ಯುದ್ಧಾಮ (ನಾ). ಬಹಳ ಶ್ರೀಷ್ಕವಾದ; ತುಂಬ ಮೇಲಾದ: 
ದಶಮ ದಿನ ದೊರ ಅತ್ಯುದ್ಹಾಮಮಂ ಶ್ರೀವರ್ಮನಾಮುಮನಿಟ್ಟು 
(ಚಂದ್ರಪು. ೬-೧೦೨ ವ). [ಅತ್ತಿ ೬ ಉದ್ದಾಮ] 
ಅತ್ಯುನ್ನತ (ಗು). ತುಂಬ ಎತ್ತರವಾದ; ಅತ್ಯಂತ ಶ್ರೇಷ್ಠವಾದ : 
್ರೆಕ್ಕುತ್ಕಾ ನಾನಂತರಮತ್ಯುನ್ನ ತ ಕನಕಪೀಠಮಂ ಮುನಿಗಿತ್ತು. (ಜಗನಿ. 
೨-೪೨). [ಅತಿ * ಉನ್ನತ] 
ಅತ್ಯುಪಚಾರ (ನಾ). ೧. ಹೆಚ್ಚಾದ ಸತ್ಕಾರ; ಆದರ; ಮಿತಿ 
ಮಾರಿದ ಉಪಚಾರ. ೨. [ಆಲಂ] ಲಂಚ; ಹೆದರಿಕೊಂಡು 
ಕೊಡುವ ಹೆಣ: *ಅತ್ಯು[ಪಾಠಾಂ. ಕ್ಕು]ಪಚಾರಮೆನಲಂಜಕೊಡುವ 
ಧನಮಕ್ಕು ೫ (ಮಂಗರಾ. ೮೦-೯). [ಅತ್ತಿ + ಉಪಚಾರ] 
ಅತ್ಯುಪಧ (ಗು). ' ಪರೀಕ್ಷೆಗೆ ಮಾರಿದ; ವಿಶ್ವಾಸ ಯೋಗ್ಯವಾದ ; 
ನಂಬಲರ್ಹವಾದ (ಕ). (ಸಂ. (ಅತಿ ಉಪಧಾ +-)] 
ಅತ್ಯುಷ್ಣ (ಗು). ತುಂಬ ಬಿಸಿಯಾದ ; ಬಹಳ ತೀಕ್ಷ್ಣವಾದ (8). 
[ಅತ್ತಿ * ಉಷ್ಣ] 
ತ್ಯುತ್ಸುಕ (ಗು). ತುಂಬ ತವಕವುಳ್ಳ; ಅತ್ಯಂತ ಸಂಭ್ರಮದ: 
ವಿಶ್ವಸೇನ ಪ್ರಮುಖ ಸೇನಾಭಿಜ್ಞಾನತೆಯಿಂ ರಾಜಲೋಕಮಕದತ್ಯುತ್ತುಕ 
ರಾಗಿ ಶಶಿವಂಶಕೇತುಗೆ ರಾಜ್ಯಾಭಿಷೇಕಂಗೆಯ್ಯೆ (ಶಾಂತಿಪು. ೧೦-೧೦೨ ವ). 
[ಅತಿ * ಉತ್ಸುಕ) 
ಅತ್ಯೂ ರ್ಜಿತ (ಗು). ಬಹಳ ಏಳಿಗೆ ಹೊಂದಿದ; ತುಂಬ Fal" 
ಶಾ ಕ ಯಾ ದ: ನೀಲಾಂಬುಜಲೀಲಾಕಾರದಿಂ ಕಾಂತಿಯುತನಿನನಿನ ; 
ತ್ಯೂರ್ಜಿತೆಂ (ಶಾಂತಿಪು. ೯-೨೧೦). [ಅತಿ * ಊರ್ಜಿತ] 


ಅತ್ರಪಾತ್ಮಿಕೆ (ನಾ). ನಾಚಿಕೆಯಿಲ್ಲದವಳು ; ಲಜ್ಜೆಗೆಟ್ಟಾಕೆ; ಸಕಲ, 


ದುಃಖಾವಾಸೆಯೆಂ ಜೀವಿತಕ್ಕೆ ನಿಬದ್ಧಾಸೆಯೆನತ್ರಪಾತ್ಮಿಕೆಯೆಂ (ಕಾದಂಉ. 


(ಸಂ. ಅತ್ರಪಾತ್ಮಿಕಾ(ಅತ್ರಪಾ * ಆತ್ಮನ್‌ + -)] 


೫೪೫). ತ್ರ 


| 
ಎಂದಿಪ್ಪತ್ತಾಣಂ ಛಂದಂ 


೧೯೨ ಅಥರ್ವಣಕೆಲಸ 


i ಅಶ್ರಿಗೋತ್ರಜ (ನಾ). - ಅತ್ರಿಪುತ್ರ ೧: “ಇಂದು ಚೈವಾತೃಕಂ ... 
ಚಂದ್ರಮಂ ವಿಧು ಸೋಮನತ್ರಿಗೋತ್ರಜನಬ್ಬಿ ನಂದನಂ ದ್ವಿಜರಾಜನೆನೆ 
ಸುಧಾಂಶುಮೆನಿಕ್ಳು ” (ಮಂಗರಾ. ೧೧-೪). [ಅಶ್ರಿ * ಗೋತ್ರಜ] 

ಅತ್ರಿಜ (ನಾ). - ಅತ್ರಿಪುತ್ರ ೧ : ಕ್ಲಾರಕ್ಷೀರಾಂಬುಧಿಗಂ ಕ್ಷೀಕೋದ 
ಭವಾತ್ರಿಜೇಂದುಗಳ್ಗೆಂ ಮುರಜಿನ್ನಾರಾಯಣರ್ಗಂ ಸಿರಿಗಂ ಶ್ರೀರಾಮೆಗ 
ಮತನುಗಂ ಭವಾರಿಗಮೈೈಕ್ಕಂ (ಕಾವ್ಯಾನ. ೯0೬). [ಸಂ] 

ಅತ್ರಿನೇತ್ರಪ್ರಸೂತ (ನಾ). ಅತ್ರಿಯಹಿಯ ಕಣ್ಣಿನಿಂದ ಹುಟ್ಟಿದ 
ವನು; ಚಂದ್ರ. [ಅತ್ರಿ * ನೇತ್ರ * ಪ್ರಸೂತ] 
ಅಶ್ರಿಪುತ್ರ (ನಾ). ೧. ಅತ್ರಿಯ ಮಗ; ಚಂದ್ರ: ಆ ಕ್ಷತ್ರಪುತ್ರಂ ಸಿತ 
ಪಕ್ಷದತ್ರಿ ಪುತ್ರನಂತೆ ಕಳಾಕಳಾಪೋಪಚಯನುನಸ್ಪುಕೆಯ್ದಿರಿ (ಚಂದ್ರಪು. 
೪-೪ ವ). ೨. ದುರ್ವಾಸಖುಹಿ : ಅತ್ರಿಪುತ್ರನ ಕೈಗುಂಡಿಗೆಯಂ 
ಕೀಯ್ಮಾಡುವೊಂದು ಪಳಿಕಿನ ಕರವತಿಗೆಯಿಂ (ರಾಮಾಶ್ವ. ೭೫). 
[ಅತ್ರಿ + ಪುತ ತ್ರ] 

| ಅತ್ವ (ನಾ). [ವ್ಯಾಕ] ಅಕಾರ. "ಅತ್ವವಿಧಿ' ಪರಾ. [ಸಂ] 

| ಅತೆ. ವಿಧಿ (ನಾ). [ವ್ಯಾ] ಅಕಾರನನ್ನು ಸೇರಿಸಬೇಕೆಂಬ ನಿಯಮ : 

| ದೊರೆಕೊಳ್ಳುದತ್ವವಿಧಿಯಂತರಾಳದೊಳ್‌ ಬಹುಳಮಾಗಿ ಮಧ್ಯಪದಕ್ಕಂ 

|. ಡೊರೆಕೊಳ್ಳುದದರ್ಶನವನಿಧಿ ವಿರಳತೆಯಿಂ ಕರ್ಮಧಾರಯಕ್ಕಆವವರಿಂ 
(ಶಮದ. ೧೭೮). [ಅತ್ವ + ವಿಧಿ] 

ಅತ್ವಾಂತ (ನಾ). [ವ್ಯಾಕ] ಕೊನೆಯಲ್ಲಿ ಅಕಾರವುಳ್ಳದ್ದು ; ಅಕಾ 
ರಾಂತ (ಶಬ್ದ): ಅತ್ವಾಂತಮುಮಿತ್ವಾಂತಮುಮುತ್ವಾಂತಮುಮಾ 
ಯದಂತಮುಂ ನಿಜಲಿಂಗಂ ಯತ್ವಕ್ಕಾರಾದೇೇಶಂ ತತ್ವಂ ಪೀನಂ ವಿಧಾತೃ 
ಶಬ್ದಂ ರಾಂತಂ (ಶಮದ. ೮೪). [ಅತ್ವ ಅಂತ್ಯ) 

ಅಥ (ನಾ). ಪ್ರಾರಂಭ: ಒಂದು ದಿನ ಅತನ ಮಗನು ತನ್ನ ತಂದೆಯ 
ಬೀರುವಿನಿಂದ ಕನ್ನಡಕದ ಎರಡು ಗಾಜುಗಳನ್ನು ತೆಗೆದು ಒಂದರ 
ಮುಂದೊಂದಿಟ್ಟು ನೋಡುವಾಗ ದೂರದ ಚರ್ಚಿನ ಶಿಖರ ಬುಡಮೇಲಾಗಿ 
ಕಂಡಿತು. ಅದುವೇ ದೊರದರ್ಶಕದ "ಅಥ? (ವೈಜ್ಞಾಸ್ರ . ೪೮). 

ಅಥದಿಂದ ಇತಿಯವರೆಗೆ - ಮೊದಲಿನಿಂದ ಕೊನೆಯವರೆಗೆ, 
ಆಮೂಲಾಗ್ರವಾಗಿ. 

(ಸಂ. P "ಆಅಥ' ಎಂಬುದು ಸಂಸ್ಕ ತದಲ್ಲಿ ಅವ್ಯಯ; ಇದು ಗ್ರಂಥ, 
ಪ್ರಕರಣ ಮೊದಲಾದವುಗಳ ಪ್ರಾರಂಭದಲ್ಲಿ ಬರುತ್ತದೆ.) 

ಅಥರ್ವ (ನಾ). ೧. ಪುರೋಹಿತ ; ಬ್ರಾಹ್ಮಣ. ೨. ಪುರಾಣಪ್ರಸಿದ್ಧ 
ನಾದ ಒಬ್ಬ ಖುಷಿ. ೩. ವೇದಗಳಲ್ಲಿ ನಾಲ್ಭನೆಯದು; ಅಥರ್ವಣ 
ವೇದ. (ಸಂ. ಅಥರ್ವನ್‌] 

ಅಥರ್ವಕುಶಲ (ನಾ). ೧. ಅಥರ್ವಣ ವೇದದಲ್ಲಿ ನಿಪುಣ. 
೨. ಮಂತ್ರ, ಮಾಟ ಮೊದಲಾದವುಗಳಲ್ಲಿ ನಿಪುಣ: ವೇದವಿದಂ 
ಕಾಲತ್ರಯವೇದಿ ಬಹುಶ್ರುತನಥರ್ವಕುಶಲಂ ಶುಭವಂಶೋದಯನುತ್ತಮ 
ನಾಶೀರ್ವಾದಪರಂ ಪರಹಿತಂ ಪುರೋಹಿತನಕ್ಕುಂ (ಶಮದ. ೧೦೫). 

(ಸೆಂ. (ಅಥರ್ವನ್‌ * ಕುಶಲ)) 

ಅಥರ್ವಣ (ನಾ). ನಾಲ್ಕನೆಯ ವೇದ. [ಸಂ.] 

0! ಅಥರ್ವಣಕೆಲಸ (ನಾ). ಮಾಯೆ; ಮಾಟ; ತಂತ್ರ; ಮೋಸ 
ಗಾರಿಕೆ: ಸಂಜೀವರಾಯರು ಕಾಣುವವರ ಮಟ್ಟಿಗೆ ಬಬೂ 
ಬೆಣ್ಣೆಯಂತಹ ನುಣ್ಣಗಿನ ಮನುಷ್ಯ ರು. ಆದರೆ ಮಾಡುತ್ತ ಸಂಪೂರ್ಣ 
ಅಧ£ಥ]ರ್ವಣ ಕೆಲಸ. ಗೋಳಿಗುಡ್ಡಿ ಶ್ಯಾ ಮಣ್ಣ ಶಾಸ್ತ್ರಿಗಳು ನಡುಬೈಲು 
ಮಾಪಣ್ಣಭಟ್ಟಿರು ಮೊದಲಾದವರ ಜಮಾನುಗಳು ಸಂಜೀನರಾಯರ ಬಗೆ 
ಲೊಳಗೆ ಬಿದ್ದುದು ಹೀಗೆಯೇ ಅಲ್ಲವೆ ? (ಕುರುಕಾ. ೫೩). 

[ಅಥರ್ವಣ + ಕೆಲಸ] 


20 


125 


30 


| 
[ 
| 
( 


45 


ಅಥವಾ ೧೯೩ 
ಅಥವಾ (ಅ). ಪರ್ಯಾಯ, ಪಕ್ಷಾಂತರ ಮೊದಲಾದವನ್ನು ಸೂಚಿ | 
ಸುವ, ಇಲ್ಲವೆ ಎಂಬ ಅರ್ಥವುಳ್ಳ ಅವ್ಯಯ: ಅವನು ಮೋಸಗಾರ | 

ನಾಗಿರಬೇಕು, ಅಥವಾ ನೀನು ಹುಟ್ಟಜಾಗಿರಕೇಕು (ಮಧ್ಯಮ. ೧೬೧) ; 
ಈಗ ನನಗೆ ಬೇಕಾಗಿರುವುದು ಕಾಫಿ ಅಥವಾ ಟೀ, ಗಂಜಿಯಲ್ಲ (ರೂಢಿ). J 
[ಸಂ. (ಅಥ +೬ ವಾ)) 

ಅಥಾಂಗ (ಅ). ಆಳವಾಗಿ; ತಳದವರೆಗೆ: ಗಂಗೆಯಲ್ಲಿ ಆಥಾಂಗವಾಗಿ 
ಮುಳುಗುಹಾಕದೆ, ಬರಿ ಬಾಹ್ಯಪ್ರಕ್ಸಾಳನೆಯಿಂದ ಅಂತರಂಗವು ಆರ್ದ್ರ 
ವಾದೀತೆ? (ಮಸಾಹಿ. ೧೨). [4 ಮರಾ. ಅಥಾಂಗ್‌] 

ಅಥಾಪಿಸು, ಅತಾಪಿಸು (ಕ್ರಿ). (?): ಅವರು ಹನೇಷಾ ಶಿಕಾರಿಗೆ | 
ಹೋಗುತ್ತಾ ಇದ್ದಾರೆ. ಅವಾಗ್ಯೆ ಸಂದರ್ಭವಾದಲ್ಲಿ ಹೊಡಿಸುತ್ತೇನೆ. |10 
ಅಥಾಪಿಸಿ [ನಾಕಾಂ. ಅಥಾಪಿ] ಈ ಯೆರಡು ಬಗೆಯಲ್ಲು ಸಂದರ್ಭ 
ಶಿಕ್ಕದೆ ಹೋದರೆ ಶಿನರಾತ್ರೆ ಹಬ್ಬದ ದಿವಸ ಮಹದೇವ ಪುರದಲ್ಲಿ ಆಹ 
ಫಿಕೀರಿನಲ್ಲಿ ಖುಷಿಯಿಂದ ಹಬ್ಬಾಮಾಡುತ್ತಾ ಇರುತ್ತಾರೆ (ರಾಜೇಂದ್ರ. | | 
೫೫). ಅತಾಪಿಸು: ಅತಾಪಿಸಿ ತಾವು ಅವರಿಗೆ ಶಿಕ್ಷೆಮಾಡದೆ ಇದ್ದರೆ | 
(ರಾಜೇಂದ್ರ. ೧೨). [2] | 

ಅದಂಡ್ಕ (ಗು). ದಂಡಿಸಬಾರದ ; ದಂಡನೆಗೆ ಅರ್ಹವಲ್ಲದ: ಧರ್ಮ 
ದೊಳು ಸ್ಕಿರನಪ್ಪ ದ್ವಿಜನದಂಡ್ಕಂ ದಂಡ್ಯಾದಂಡ್ಯ ವಿಚಾರದೊಳು ಧಾರ್ಮಿ 
ಕನೆ ಸಮರ್ಥಂ (ಚಾವುಂಪು. ೨೫೯). [ಸಂ. (ಆ- + ದಂಡ್ಯ)) 

ಅದಂತೆ (ನಾ). ಅಕಾರಾಂತ : ಅಕ್ಕುಮನುಸ್ವಾರಮದಂತಕ್ಕೆ ಸಮಂ 
ತೆಲ್ಲಿಯಾದೊಡಂ (ಕಾವ್ಯಾವ. ೯೬). [ಅತ್‌ + ಅಂತ್ಯ) 20 

ಅದಂತ್ಕ (ಗು). ಹಲ್ಲಿಲ್ಲದ. [ಸಂ. (ಅ- + ದಂತ)] 

ಅದಂತ್ಯ (ಗು). ೧. ಹಲ್ಲಿಗೆ ಯೋಗ್ಯವಲ್ಲದ. ೨. [ವ್ಯಾಕ] ದಂತ್ಯಾ 
ಕ್ಷರವಲ್ಲದ. (ನಾ). ೩. ಹಲ್ಲಿಲ್ಲದಿರುವುದು. [ಸಂ.] 

ಅದಕಿಸು (ಕ್ರಿ). ಅದುಮಿಸು ; ಅಮುಕುವಂತೆ ಮಾಡು (ದಕ. ೪. 

[ಅದಕ್ಕು + -ಇಸ್ಕು] 

ಅದಕು, (ಕ್ರಿ). ೧. ಹಿಸುಕು; ಅದುಮು; ಒತ್ತು (ದಕ. ೪). 
೨. (ಪಾತ್ರೆ) ತಗ್ಗು; ನೆಗ್ಗು; ಜಜ್ಜಿಹೋಗು (ದಕ. ೪. 

[ಜೀ. ॥ ತಮಿ. ಅದಕ್ಕು, ಅದುಕ್ಕು, ಅದುಜ್ಯು ; ಮಲ. ಅತಕ್ಕುಕ, | 
ಅತುಕ್ಕುಕ] | 
ಅದಕ್ಕು (ನಾ). ಲೋಹದ ಪಾತ್ರೆಯಲ್ಲಿ ಉಂಟಾದ ತಗ್ಗು, (30 

ನೆಗ್ಗು (ದಕ. ಕ). (ಆ ಅದಕ್ಕು. / ತಮಿ. ಆದುಕ್ಕು] 
ಅದಕ್ಷ (ಗು). ದಕ್ಷನಲ್ಲದ; ಅಸಮರ್ಥ: ಅಂದು ದಕ್ಷನದಶ್ಷನೆನಿಸಿ | 
ಯಮಂದಗರ್ನಿತನಾಗಿ ಹರನಂ ನಿಂದಿಸಲು (ಬಸಪು. ೬೧-೧೭). 
(ಸಂ. (ಅ- ದಕ್ಷ) 
ಅದಗುಂತಿ "ದಗುಂತಿ' ನೋ. 35 
ಅದಟ, ಅದಟ್ಟ, ಅಧಟ (ನಾ). ಶೂರ; ಪರಾಕ್ರಮಿ: “ಅದಟನೆನೆ 
ಕಡುದಿಟ್ಟಿಂ” (ಭಾರನಿ. ೫೪) ; ಅದಟಿಂ ಪುಟ್ಟ ದನಭಿಮನ್ಮು ಕಲಿತನಂ | 
ಪು ಟ್ಟು ವವೋಲ್‌ (ಪಂಪಭಾ. ೫-೨೯); ದಿನಕೃತ್ತನೂಭವಂಗತಿ 
ಘನವಾನಿಗೆ ನಿಖಿಳಭುನನಸಂಕೀರ್ಣಯಶೋಧನಿಗೆ ನುತಶೌರ್ಯಶಾಳಿಗೆ 
ವನಧಿವೃತಾವನಿಯೊಳದಟರಾರ ದೊರೆ ಪೇಟಳಂ (ಸೇಮಿಫು. ೧೦-೧೩೦) ; |40 
ಜೋಡೊಡೆದು ಥಟ್ಟುಗಿದು ಬೆನ್ನಲಿ ಮೂಡಲದಟಿರ ಸಿ ೀಳಿದನು 
(ಕುವ್ಯಾದ್ರೋ. ೫-೫) ; ಇದು ನೆಜಕಿಗುಡಿಯ ಕೋಟಿಯ ಸೇನೆಯುಜ್ಜನಿ 
ಯದಟರುಗಳ ಪೌಜ ನೋಡು (ಕಂನನಿ. ೧೧-೧೦೦); ಆತನು ಅದಟ 
ನಾದರೂ ಅತ್ಯಂತ ದುರ್ದೈವಿಯು (ಕನೀರ. ೨೯). ಅದಟ್ಟಿ : ಸಾನ್ತಯ್ಯ 
ಕೊಟಿಗಮ್ಟನ್ನು ತುಜುವ ಕೊಣ್ಣು ಪೋಪಾಗದಟ್ಟಿ ಬಿನ್ನಾಂಡಿ ತುಜುವ | 45 
ಮಗುಲಕ್ಸಿ ಸುರರ ಗತಿಗೆ ಸನ್ನ (ಮೈಆರಿ. ೧೯೪೧, ೨೫-೧೪ ; 1030). 


15 


25 


ಅದಟಿತನ (ನಾ). - ಅದಟತೆ : 


ಅದಟತೆ (ನಾ). 
ಭಟರ್ಕಳನಿರ್ವರುಮರ್ವಿಸಲೈ ಕೊಂದದಟತೆಯಿಂದಮಾಗಳೆ ಧನಂಜಯ 


ಅದಟರಸ (ನಾ). 


ಅದಟಿರಾಯೆರುುಳೆಪ್ಪ 


ಅಧಟಿ: ಇನಕೊಳ ಪೇಟ್‌ ಬವರಕ್ಕೆ ನಿಲ್ವಧಟಿರಾರ್‌ (ನೀಮಿಪು. 
೬-೨೦೦) ; ಆ ಲಾಳಡೇಶ ಮಧ್ಮಸ್ಥಳದೊಳಧಟಿ ಭೂಪಾಲನೆಸರೆಂ ತಳೆದ 
ಪಂಕೇಜಸಖಕುಲದ ಪೀಳಿಗೆಯ ರಾಯರ್ಗೆ (ಹಚಕಾ. ೧-೩೫); ಶಕ್ರ 
ಶಿಖಿ ಯಮ ಪವನ ಧನದೀಶಾನರೊಳಗೀ ಹನಣಿನಧಟರ ಕಾಣೆನಾಹನ 
ದಂಗ ಲೇಸೆಂದ (ತೊರರಾ. ೧-೧೧-೧೫) ; ಹೊಣಕೆಯುಳ್ಳ ಧಟಕೊತ್ತ 
ರಿಸಿದರ್‌ (ನಂದಿಮಾ. ೧೩-೪೮). 

ಅದಟರ ದೇವ - ಶೂರರ ಒಡೆಯ; ವೀರಪಶ್ರೇಷ್ಠ; ಒಂದು 
ಬಿರುದು: ಜಯಲಕ್ಷ್ಮೀಧಾಮಂ ಜಯಸಿಂಘಡೇವನದಟರ ದೇವ 
1019) ; ನಾಗದೇವನದಟರ ದೇವಂ (ಸೌಇಇ. 
XI-i, ೭೮-೬೪; 1045); ಬರ್ಮದೇ ವನದಟರ ದೇವಂ(ಎಕೆ.1%11, ಶಿವಮೊ. 
೫೭-೩೯; 1115). ಅದಟರ ಭೀಮ ಶೂರರಿಗೆ ಭಯಂಕರನಾದವನು; 
ಒಂದು ಬಿರುದು: ಧಕೆಯೊಳ್‌ ಬೀರದ ಪೆಂಪಿಂ ನರನಿಂದಿರ್ಮಡಿ ಬಕಾರಿ 
ಯಿಂ ಮೂವಡಿ ಭಾಸ್ಯರಸುತನಿಂ ನಾಲ್ವಡಿ ಶಂಕರನಿಂದೈವಡಿ ನೆಗಟಕ್ಷಿ 
ಯದಟರ ಭೀಮಂ (ಕಾವ್ಯಾವ. ೭೦). 

[< ಸಂ. ಅಧೃಷ್ಟ / ಮರಾ. ಅದಟ ಅತಿಪರಾಕ್ರಮಿ) 


(ಸೌಇಇ. XX, ೨೧-೪೨; 


ಅದಟಂಕಗಳ್ಳೆ (ನಾ). (ಶತ್ರುವಿನ) "ಅದಟ? ಎಂಬ ಬಿರುದನ್ನು 


ಅಪಹರಿಸತಕ್ಕವನು ; ಶೂರನಾದ ಶತ್ರುವನ್ನು ಸೋಲಿಸತಕ್ಕ 
ವನು ; ಒಂದು ಬಿರುದು : ವೈರಿಬಳಜಳಧಿಜಳದ ಪ್ರಭಂಜನ ದವಾನಲಂ 
ನಿಜಯಲಕ್ಷ್ಮೀವಲ್ಲಭನದಟಂಕಗಳ್ಳನಯ್ಯನ ಚಕ್ರ (ಎಕ. 111, ಮೈ ಸೂರು. 


೩೬-೮ ; 990). [ಅದಟ ಅಂಕ್ಕ್‌ * ಕಳ್ಳ] 


ಅದಟಕಾಳಾನಳ (ನಾ). ಶೂರರಿಗೆ ಪ್ರಳಯಾಗ್ನಿಯಂಥವನು; 


ಶೂರರಾದ ಶತ್ರುಗಳನ್ನು ಧ್ವಂಸಮಾಡುವವನು : ಬಿಜೆಯಕೀರ್ತ್ತಿ 
ಧ್ವಜಂ ಚಕ್ರಗೊಟ್ಟಿ ದಾವನಳಂ[ನದ]ಟಿ ಕಾಳಾನಳಂ ಚೋಳಕುಳಕಾಳ 
ದಣ್ಣಂ (ಸೌಇಇ. 2-1 ೯೭-೮ ; 1062). 
[ಅದಟ ಕಾಳ (ಐ ಕಾಲ್ಯ) + ಅನಳ (ಎ ಅನಲ)] 
ಸದಮಲ ಶ್ರುತಿವಾಕ್ಯಗೋಚರನದಟು 
£ಟಿ]ತನನನು ಗಣಿಸಬಹುದೇ (ಸಂಭಪ. ೪-೩೭); ಕಂಡರಮರರು 
ಚಾಪನಿದ್ಯಾಖಂಡೆಪರಶುವಿನದಟು[ ಟಿ] ತನವನು (ಸಂಭಪ. ೨೦-೮೮). 
[ಅದಟ + -ತನ] 
ಪರಾಕ್ರಮ; ಶೌರ್ಯ : ಬೆದಆಲಿದಿರ್ಚಿದುದೃಟಿ 


ನಂಜದೆ ಕಂಜವಕ್ಕೈೆಯಂ ಪಡೆದತಿವೇಗದಿಂ ಪೆಗಲನೇಆಸಿಸಿಕೊಂಡು 
ಬರುತ್ತುಂ (ನೇಮಿಪು. ೭-೪೪). [ಅದಟ+ -ತ್ಮೆ) 


ಅದಟರಕ್ಕೆಸ (ನಾ). ಪರಾಕ್ರಮಿಯಾದ ರಾಕ್ಷಸ: ಪದಿನಾಲ್ಕು ಭುವನ 


ವೆಲ್ಲವು ಫುರುಷೋತ್ತಮನುದರದೊಳಿರುತಿರ್ದು ತಾನು ಅದಟರಕ್ಕಸನ 
ಮೇಲಿರಡೆ ಸಂಗ್ರಾಮವನೊದವಿಸಿದುದು ಚಿತ್ರೆವಲ್ಲೆ (ತ್ರಿಫುಸಾಂ. ೩೪). 
[ಅದಟ + ರಕ್ಕಸ] 
ಪರಾಕ್ರಮಿಯಾದ ರಾಜ: ಹಣಿದನಲ್ಲಿಂದಿತ್ತ 
ಮಿಗೆ ಪಡುವಣ ದಿಗಂತದಲದಟರಸ [ಪಾಠಾಂ. ಲದಟಗರ] ಪಟ್ಟಣದವರ 
ಪಂಚನದ ಭೂಮಿಯ ಭೂಮಿಪರೆ ಗೆಲಿದ (ಕುವ್ಯಾಸ. ೬-೪). 
[ಅದಟ + ಅರಸ] 


| ಅದಟಿರಾಯರುುಳೆಪ್ಪ (ನಾ). ಶೂರರಾದ ರಾಜರನ್ನು ಆಕ್ರಮಿಸಿ 


ಹೊಡೆಯುವವನು ; ಒಂದು ಬಿರುದು : ಶ್ರೀಮತ್‌ ತ್ರಿಭುವನಮಲ್ಲಂ 
ಸಾಮಜರಿಫುವಿಕ್ರಮಂ ಪರಾಕ್ರಮತುಂಗಂ ಸಾಮಾನ್ಯಮಲ್ಲನೆಳೆಯೊಳ್‌ 
ಸೋಮೇಶ್ವರನನುಜನದಟಿರಾಯರುುಳಪ್ಪಂ (ಸೌಇಇ. XX, ೫೫-೭; 
1062). (ಅದಟ + ರಾಯ + ರುುಳಪ್ಪ (ಆ ಪ್ರಾ. ರುಡಪ್ಪ)] 


13 


ಅದಟಲೆ ೧೯೪ 


ಅದಟಲೆ (ಕ್ರಿ). ೧. ಶೌರ್ಯದಿಂದ ಕಾಡು, ಪೀಡಿಸು: ಮಾಜಾನ್ಹ 
ನಿದ್ವಿಷ್ಟರನದಟಲೆಯಲ್ಲಣ್ಣಿ ಸಲ್ಪಣ್ಣಿಸಲ್ಲ[ಕೃ]ನ ಚಕ್ರಂ ಸೊಕ್ಕೆ (ಸೌಇಇ. 
220, ೩೧-೨೬; 1044) ; ಬಲಿವಲೆವ ಮಲೆವ ಕೆಲೆನದಟಲೆವ ಪಳಂಚಲೆನ 
ಮಲೆಪರೆಲ್ವಂ ಮುಜಕಿದಂ. . -ಲಕ್ಷ್ಮನೃಪಂ (ಎಕ.೪11, ಶಿಕಾರಿ. ೧೩೬-೨೪; 
1068) ; ಆವಂ ಮುರನಂ ಕೊಂದನದಾವಂ ಬಕಕಂಸಕೇಶಿಗಳನದಟಲೆದಂ 
(ಶಮದ. ೧೫೧ ಪ್ರಯೋ); ಮೂಲೋಕಮನೆಲ್ಲಮನದಟಲೆನ ಮತ್ತ ಹಿರಣ್ಯ 
ಕಶಿಪುವಂ ಕೊಲ್ವೆ ನೆನುತ್ತಾ ಸ್ತಂಭೋದರದೊಳ್‌ ಜನಿಸಿ (ಜಯಕಾ. ೮-೫). 
೨. ನಿಗ್ರಹಿಸು; ಉಡುಗಿಸು; ಸೋಲಿಸು: ಅಂದಮದಟಲೆಯಿ 
ಮನಸಿಜನಂದಮನಳವಳವಿಗಳೆದು ಕೇಸರಿಯಳನಂ ಬೆಂದಗುಳೆ ವಜ್ರ 
ಬಾಹು ಪುರಂದರರೆಂಬಿರ್ವರವರ್ಗೆ ನಂದನರಾದರ್‌ (ಪಂರಾಮಾ.೧-೧೩೭); | 10 
ಕರ್ಮಾರಿಯನದಟಲೆನಾನಂದನೀರೆರ್‌ ತಪಃಶ್ರೀವನಿತಾಳಂಕಾರರೆಮ್ಮಿಂ 
ದಪಹರಿಸುಗೆ ದುರ್ಮೋಹಮಂ ಸಾಧುವರ್ಗಂ (ಧರ್ಮಾಮೃ. ೧-೫); ವೇದ 
ವೇದಾಂಗ ರಹಸ್ಯ ಮನದಟಲೆದುದೆನಲ್‌ ಕಂಸಮಥನ ಬಣ್ಣಿಸುವರಳವೆ 
ನಿನ್ನ ಮಹತ್ವಂ (ಜಗವಿ. ೬-೮೩). [ಅದಟ್ಟು + ಆಲೆ] 

ಅದಟಿಸಾಮಂತ (ನಾ). ಶೂರನಾದ ಸಾಮಂತ ರಾಜ: ಅದಟ |15 
ಸಾಮಂತ ಸಂಜೋಹಮಂ ವಿಗುರ್ನಿಸಿ ಭೇರಿಯಂ ಸೂಳೈಸಿ ನಿಂದರೊಡ್ಡಿ 
(ಜ್ಞಾನಚಂ. ೧-೮೧). [ಅದಟ + ಸಾಮಂತ] 

ಅದಟಾನು (ಕ್ರಿ). ಪರಾಕ್ರಮವನ್ನು ತಾಳು, ಹೊಂದು: ನುಡಿ 
ದುವು ದೇವದುಂದುಭಿ ದೈತ್ಯನ ಸಿರಿಮುಡಿಯಲ್ಲಿ ಹೂಮಳೆಗಜಕಿಯೆ 
ಕುಡಿವರಿದದಟಾಂತು ಸಾಸಿರತೋಳಿಂದ ಹಿಡಿದನು ರಣ ಭೈ ರನನ | 
(ಮೋಹತ. ೩೫-೪೮). [ಅದಟ್ಟು + ಅನ್ನು (ಆ ಆನ್‌,)] | 

ಅದಟಿಗ (ನಾ). ಶೂರ; ಪರಾಕ್ರಮಿ: "ಅದಟರಸ' ಶಬ್ದದ] | 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಅದಟ್ಟು + -ಇಗ] | 

ಅದಟ್ಟು (ಕ್ರಿ). ೧. “ನಿಂದಿಸು ಜರೆ” (ಗುವಿನೋ) ; “ಗೆದರಿಸು”| | 
(ಮಂಕುಕ. ಕೋಶ); ಹದವರಿತು ವಿಧಿ ತಾನೆ ಕುದುರಿಸುವನೆಲ್ಲವನು ಅದಟ 25 | 
ದಿರು ನೀನವನ (ಮಂಕುಕ. ೫೪೯). ೨. ಅದುಮು; ಅಡಗಿಸು (ಕಿ). | 

[+ ? ತನಿ. ಅದಟ್ಟು = ಗದರಿಸು; ಬಯ್ಯಿ] 

ಅದಟ್ಮು, ಅಧಟು (ನಾ). ೧. ಪರಾಕ್ರಮ; ಶೌರ್ಯ; ಸತ್ತ್ವ: | 
ಅದಟನಳುರ್ಕೆಯಂ ಮೆಆಕಿದು ಸಾವುದು ಬೋಯಿಗನಸ್ತಿಳಾಗ್ರದೊಳ್‌ |! | 
(ಎಕ. 11, ೧೩೮-೧೪ ; 940) ; ಎಮ್ಮುಂ ಪಿಡಿದೆಟಿತಿನಂದಿನ ನಿಮ್ಮದಟುಗ | 
ಳೀಗಳೆತ್ತವೋದುವೊ (ಪಂಪಭಾ. ೭-೩೯) ; ಭಟಿಸಂಘಕ್ಕದಟಿಂತುಟಂತುಟಿ 
ಮುಖಾಂಭೋಜಕ್ಕೆ ಮೂಗೆಂತುಟಿಂತುಟೆ ... ದರ್ಶನಂ ಸಕಲ ಧರ್ಮ! | 
ಕೈಂ ಧರಾಚಕ್ರದೊಳ್‌ (ಧರ್ಮಾಮೃ.೧-೭೨) ; ಹೆಸುಳೆಯದಟನ ಮಡಯ! | 

| 


5 


30 


ಕೇಳಿದು ನಸುನಗುತ ಧರ್ಮಜನು ಘನ ಪೌರುಸವು ನಿನಗುಂಟಿಂದು 
ಕಂದನ ತೆಗೆದು ಬಿಗಿಯಪ್ಪಿ (ಕುವ್ಯಾದ್ರೋ. ೪-೩೬). ೨. ದರ್ಪ; ಗರ್ವ: |35 
“ಹಮ್ಮದಟು ಮತ್ತೆ ಗಬ್ಬಂ ದಿಮ್ಮಿದರಿಂ ಬಿಂಕ ಪುಗ್ಗುಮುಕ್ಕೈವಮೆನ್ನ ಲ್‌ 
ಗಮ್ಮನೆ ಗರ್ವಮದಕ್ಕುಂ  (ಕವಿಕಂ. ೧೧೩) ; ಮುಕುಂದಂ ಸಭಾಂ | 
ತರಮಂ ಫೊಕ್ಕನಳುರ್ಕೆನೆತ್ತದಟಿನಾ ಪೀತಾಂಬರಾಡಂಬರಂ (ನೇಮಿಪು. | 
೬-೧೧೭) ; ಪಂಚೇಂದ್ರಿಯಂಗಳೆದಟಿಂ ವಂಚಿಸುವಾಯಾಸವೇಕೆ ಕೂರ್ತೀ 
ಸ್ಥಲದೊಳ್‌ ಪಂಚಾಕ್ಷರಿಯಂ ಸಲೆ ಸಂದಂಚಿತ ಗೃಹಿಯಾಗೆ ಸಾಕು |40 
ಕೇಳ್‌ ಜನನಾಥಾ (ಉದ್ಭಟ. ೩-೭೨) ; ಮಾಣು ಬಜುಮಾತುಗಳೆನುತಾ 
ಪ್ರಾಣವಲ್ಲಭಗೆಂದಳಾ ಶರ್ವಾಣಿಯೆನ್ನಯ ಪೈಜೆಯಿದೆಯಹುದೆಂದಳದ 
(ಪಾಕಾಂ. ಧ]ಟನಲಿ (ಪ್ರಭುಲೀ. ೨-೪೦) ; ಧರೆಯೊಳ್‌ ಮಲೆಪರದಾ 
ಕೆಂದು ನಿಂದನಂದದಟಂದಂ (ಚಿಕವಿ. ೨-೪೦). ೩. ಅಬ್ಬರ : “ಆದ 
ಟಬ್ಬರ ಪರಾಕ್ರಮಕ್ಕೆ » (ಕಶರ. ೮). ಅಧಟು : ೧. ಕಯ್ಯಂಬೇಜಕಿ | 45 
ನಧಟುಮಸ್ತ್ರಕದಂಬಕಮುಂ ಸೋರೆ (ಶಾಂತಿಪು. ೬-೪೮) ; ಶಿವಪದ 


ಅದಯ 


ದ್ರೋಹಿಗಳ ಸಜ್ಪನೆ ಸವರಿ ಸೀಳ್ಡಪ್ಪಳಿಸುವಧಟನ ತವಕ ತಕ್ಕೆಯ ವೀರ 
ಭದ್ರನು ಮುಂದೆ ಮೋಹಿಸಿದ (ಪ್ರಭುಲೀ. ೨-೨೨) , ತನ್ನಧಟಂಗಗಿ 
ದಾಶಾಧಿಪರುಳಿದುನ್ನತಿಕೆಯೊಳಿತ್ತಾ ಕಪ್ಪದ ದೆಸೆಗನ್ನೆಯರೆನಲ್‌ (ಜಯಕಾ. 
೩-೨) ; ಅವಳು ಕದನದಲ್ಲಿ ತೋರಿಸಿದ ಅಧಟೂ ಕಿಸುಕಾಡು ನಾಡಿನಲ್ಲಿ 
ಅರಸುಗೈದ ಚಾಣಾಕ್ಷತೆಯೂ ವರ್ಣನಾತೀತವಾಗಿವೆ (ಕರತ್ನ. ೫೨). 
೨. ಪರವೆನಾಚಿಯ ಲೋಚನಂಗಳಿಂದೀವರದಳಂಗಳಂತೊಪ್ಪಿದುವು 
ಮನ್ಮಥಮಹಾವೀರನೊರೆಯಿಂದಲುಗಿದಧಟನಿಂ ಪಿಡಿದು ಜಡಿವ ಕರವಾಳಿ 
ನಂತೆ (ಸೌಂದಪು. ೬-೫). [€ ಅದಟ. / ತೆಲು. ಅದಟು] 
ಅದಟ್ಟ "ಅದಟ? ನೋ. 
ಅದದು (ನಾ). ಒಂದು ಆಭರಣ: ಕಾಲಂದುಗೆ ಕಾಂಚಿಯದ 
[ಪಾಠಾಂ. ದು]ದು ನಿಚ್ಚಳದೋಲೆ ಪುಸ್ತಿಯು ಚಿಂತಾಕು ಬಾಳದೊಳೆಸೆನ 
ಮುತ್ತಿನ ಬೊಟ್ಟ ತಳೆದಿಹ ನೀಲಾಳಕಿಯರೊಪ್ಪಿದರು (ಕಂನವಿ. ೬-೧೦೩). 
ಐ ಕಾಂಚಿಯದದು ಎಂಬುದು ಕಾಂಚಿಯ ದಾಮ ಎಂಬುದರ 
ಅಪಲಿಖಿತವಿರಬಹುದು. [?] 
ಅದನಾ (ಗು). ತುಚ್ಛವಾದ; ನೀಚವಾದ. [«- ಅರ. ಹಿಂ. ಅದನಾ] 
ಅದಪು, "ಅದರ್ಪು' ನೋ. 
ಅದಪ್ರು, ಅದುಹ್ಮು (ಕ್ರಿ). ಆವೇಶದಿಂದ ಮಾತಾಡು ; ನಿಂದಿಸು; 
ಜರೆ. ಅದುಹ್ಕು : ಈ ವಿಪ್ರನಂ ಪೊಗಲೀಯದಿರೀ ವೃದ್ಧನಂ ಪೊಗಿಸ 
ದಿರೆಂದು ಬಾಗಿಲವನನದುಹುತ್ತೆ ಕದವನಿಕ್ಕಿ ಒಳೆಗಂ ಪೊಗುವೈಸಕ್ಕೆ 
(ನಂಬಿರ. ೬-೫೭) ; ಕೊಟ್ಟಿ ಗಿರಿಗಳ ಕೊಡುವ ಗಿರಿಗಳ ಕಟ್ಟಿಯಲಿ ಕೌಚಿಕ್ಕಿ 
ಕೋಪದ ದಿಟ್ಟಿಯಲಿ ಗಿರಿ ಬರಲಿ ಬೇಗೆಂದದುಹಿ [ಪಾಠಾಂ. ಬೇಗೆನುತ 
ದೂಡಿ, ಬೇಗೆನುತದುರಿಂ, ಚೇಗಳುತುರುಬಿ, ಬೇಗೆಂದುರುಬಿ]ದನು ಭಟರ 
(ತೊರರಾ. ೬-೫-೨೨). (ದೇ. ॥ ತಮಿ. ಅದಮ್ಚು ; ತೆಲು. ಅದಲ್ಬು] 
ಅದಬ್‌, ಅದಬ್ಬು (ನಾ). ೧. ವಿನಯ; ನಮ್ರತೆ : "ಅದಬ್‌ಸಲಾಂ' 
ಪರಾ. ೨. ಹತೋಟಿ; ಹದ್ದುಬಸ್ತು : ಮುಖ್ಯ ಹರೆಯದ ಪ್ರಾಯ 
ದಲ್ಲಿ ಅದಬ್‌ನಲ್ಲಿರಬೇಕು, ಮನುಷ್ಯ (ಚಿಂಗೂಲಿ. ೧೭೪). ಅದಬ್ಬು : 
೧. ಸಲಾಂ ಮಾಡಿ ಅದಬ್ಬಿನಿಂದ ನಿಂತುಕೊಂಡನು (ದೌಲತ್‌. ೩೦). 
೨. ಅವರು ತಮ್ಮ ಹೆಂಡತಿಯನ್ನು ಬಹಳ “"ಅದಬ್ಬಿ'ನಲ್ಲಿಟ್ಟಿದ್ದರು 
(ಅವತಂ. ೧೪೪). 
[+ ಅರೆ. ಹಿಂ. ಆದಬ್‌ / ತೆಮಿ. ಅದಪ್ಪು - ಮರ್ಯಾದೆ] 
ಅದಬ್‌ಸಲಾಂ (ನಾ). ವಿನಯಪೂರ್ವಕವಾದ ನಮಸ್ಕಾರ: ಆ 
ಸಾಹೇಬರು ಇಂಗ್ಲಿಷ್‌ ಸರದಾರರ ಮಾಮೂಲಿನಂತೆ ಅದಬ್‌ಸಲಾಂ 
ಮಾಡಿ... ಕುಳಿತುಕೊಂಡು... ತಮ್ಮ ಸಂತೋಷವನ್ನು ಶ್ರುತಪಡಿಸಿ 
ದರು (ಮಹಾವಂ. 11, ೩೬). [ಆದಬ್‌ + ಸಲಾಂ] 
ಅದಬಳಿ (ನಾ). ಅದರ ಬಳಿ, --ಸಮಿಾಪ (?): ಕೆಯಿ ಕಂಬ ೪೦೦ 
ಅದಬಳಿಯ ಹಕ್ಕಸಹಿತ ಅಂಗಡಿ ಬೀದಿಯಲಿ ರಾಜಬೀದಿಯಿಂ ಪಡು 
ವಲು (ಸೌಇಇ. ೫೪, ೨೩೨-೮; 1206). [ಅದು + ಬಳ್ಳಿ (ಆ ಬಲ್‌್ಕಿ)] 
ಅದಬ್ಬು "ಅದಬ್‌' ನೋ. 
ಅದಭ್ರೃ (ಗು). ಸಮೃದ್ಧಿಯಾದ : ಮುಂದೊಂದೆಡೆಯೊಳ[ದ] ಭ್ರಾಭ) 
ವಿಭೃಮಭ್ರಾಜಿತೋತ್ತುಂಗಶೈಲಮಂ ಕಂಡು (ಪಂಪಭಾ. ೪-೨೫ ವ). 
[ಸೆಂ.] 
ಅದಯ (ಗು). ೧. ದಯೆಯಿಲ್ಲದ ; ನಿರ್ದಯವಾದ. "ಅದಯಾ 
ಲಿಂಗನ? ಪರಾ. (ನಾ). ೨. ದಯೆಯಿಲ್ಲದವನು; ಕ್ರೂರ: 
ಆದಯನೆನಿಪ್ಪ ಮನ್ಮಥನ ದುರ್ಜಯವೃತ್ತಿಯದೊಂದು ಪಾಪದ ಫಲದಿಂ 
ವಿಧಾತೃವಶದಿಂ ಭವಿತವೃತೆಯಿಂದಮಿಂತು ಮಾಣದೆ (ಕಾದಂಉ- ೫೬೦). 
(ಸಂ. (ಅ- + ದಯ)) 


ಅದಯಾಲಿಂಗನ ೧೯೫ 


ಅದಯಾಲಿಂಗನ (ನಾ). ಅತಿಗಾಢಾಲಿಂಗನ : ಅದಯಾಲಿಂಗನ | | 

ದಂತಚ್ಛದ ಕೇಶಗ್ರಹಣಮತನುಕೇಳೀವಿಭವಂ ಮೃದು ಸಕಿನಾತ್ಮಕನುರ| | 
ತದು ಸುದತಿಗೆ ಕುಟ್ಟಿಮಿತಮೆಂಬ ಪೆಸರಂ ಪಡೆಗುಂ (ಶೃಂಗಾರ. ೨-೭೨). 

[ ಅದಯ ಆಲಿಂಗನ] 

ಅದರಟ್ಟು (ಕ್ರಿ). ಗದರಿಸಿ ಓಡಿಸು; “ನಡುಗಿಸು” (ಸಿದ್ಧರಾ. ಕೋಶ) : | 5, 

ಮುಟ್ಟ ಮಂತ್ರಾಕ್ಷತೆಯೊಳಗ್ನಿ ಕುಂಡವನು ಮುಳಿದಿಟ್ಟಡೆ ನಿದಾಘವನ | 


ಮೋಫಘಕಾರ್ಗಾಲವದರಟ್ಟಿ [ಪಾಕಾಂ. ವದನಟ್ಟ] ತಾಗುವ ತೆಜದಿ ತಾಗಲ್‌ | | 
| 


(ಸಿದ್ಧರಾ. ೬-೨೯) ; ಸಿಂಗಮನದಜ ಓರ3ಟ್ಟುವ [ಪಾಠಾಂ. ನದಿಆಟ್ಟು ವ] 
ಮುನಿಸಿಂಗಮವನ ಸಾಹಸಕ್ಕಮುಮಿದು ಮೃಗಂಗಳ್‌ ಸಂಗಡದೆ ಸಾಯ | 
ವೆಂದೆನೆ ಸಂಗಡದೇಂ ಮಾಜುವನ್ನಮಿನ್ನೇನೊಳನೆ (ಪಾರ್ಶ್ವಪು. ೧೨-೮೨) ; 
ಮಹಿೀಭುಜರ್‌ ಕಡುಮುಳಿದಾರ್ದು ಕೋಲ್ವಳೆಯನಿರ್ದೆಸೆಯೊಳ 
ಸುರಿಯಲ್‌ ಕೆರಳ್ಲು ಬೊಬ್ಬಿಡುತದರಟ್ಟದಂ ನಳನೃಖಾಲಕನುಗ್ರಲಯಾಗ್ದಿ | 
ಯಂದದಿಂ (ನಳಚಂ. ೪೧೫). [ಅದರು (ಆ ಅದಿರ್‌,) * ಅಟ್ಟು] 
ಅದರಿಂದ "ಅದಟ'ಂ? ನೋ. 
ಅದರಿಸು "ಅದ್ದಲಿಸು' ನೋ. 
ಅದರು "ಅದಿರ್‌? ನೋ. 
ಅದರು ಬೆದರು (ನಾ). ನಡುಕ; ಭಯ (9). 
[ಅದರು (ಆ ಆದಿರ್‌) * ಬೆದರು (ಆ ಬೆದಲ್‌)] 
ಅದರ್ಪು, ಅದಪ್ಪು, ಅದಹು, (ಕ್ರಿ). (?) : ಮಹಾದೇವನ್ಮುನಿಪುಜ್ಜವನ್ನ 
ದರ್ಪ ಕಳುಪೆರ್ದ್ವಪಂ ಮಹಾತನನ್ಮರಣಮಪ್ಪೆ ತನಗಾ (ಎಕ. 11, ೮೦-೧; 
700). ಅದಪ್ರು : ಪೆರ್ಗಲ್ಲಿಂದದಪುತ್ತುಂ ಕರ್ಗಲ್ಲಂ ನೆರಪಿ ತಂದು 
ಬರಿಯೆಲ್ವೆಲ್ಲಂ ನುರ್ಗಾಗಿ ಚಿಟಲ್‌ ಚಿಓಲೆನೆ ಕುರ್ಗುತ್ತುಂ ನೆಲದೊಳೊ 
ರಸಿ ಮೇಲ್ಯುತ್ತುತ್ತಂ (ಧರ್ಮಾಮೃ. ೬-೧೯೦). ಅದಹ್ಮು : ಪಗೆಯಾದ 
ರಟ್ಟಹಳ್ಳಿಯನಗರ್ದ್ವದಹಿಯೆ ಕೊನ್ನು ಪಲರನ[ಲೆ]ಯಂ ಕೊಣ್ಣಾ ಹಗೆ 
ಯನೆ ಕೆಳೆಮಾಡಿದಂ (ಕಣ. 1೪, ೩೪-೨೭ ; 1106). {?] 
ಅದರ್ಶನ (ನಾ). ೧. ನೋಡದಿರುವುದು. ೨. ಕಾಣಿಸಿಕೊಳ್ಳದಿರು 
ವುದು; ಮರೆಯಾಗುವುದು. ೩. [ವ್ಯಾಕ] ಲೋಪ: ಪಡೆಗುಂ 
ವಿಭಾಷೆಯಿಂದಂ ಕಡೆಯೊಳದಂತತೆಯನಸ್ವರಂ ವೃಷ್ಧನವೋಲ್‌ ಪಡೆಗು 
ಮದರ್ಶನಮಂ ಮೇಣ್‌ ಪಡೆಗುಂ ದ್ವಿರ್ಭಾವವೃತ್ತಿಯಂ ಮೇಣ್‌ ಶ್ರುತಿ 
ವೋಲ್‌ (ಕಾವ್ಯಾನ. ೧೯೦); ಚರಮಕ್ಕದರ್ಶನಂ ಮೂಜಕಿರೆ ಬರೆ 
ಕಪವರ್ಗಮಗ್ರೆದೊಳ್‌ ದ್ವಿರ್ಭಾವಂ (ಶಮದ. ೧೮೮). 
[ಸಂ. (ಅ - + ದರ್ಶನ)] 
ಅದರ್ಶನವಿಧಿ (ನಾ). ಲೋಪವಾಗುವ ನಿಯಮ; ಲೋಪವಿಧಿ: 
ಮಧ್ಯಪದಕ್ಕಂ . ದೊರೆಕೊಳ್ಳುದದರ್ಶನವಿಧಿ ವಿರಳತೆಯಿಂ ಕರ್ಮಧಾರ 
ಯಕ್ಕಆಿವವರಿಂ (ಶಮದ. ೧೩೮). (ಅದರ್ಶನ - ವಿಧಿ] 
ಅದಲ್‌ (ನಾ). ಒಂದು ಬಗೆಯ ಮಾನು: ಸೀಗಡಿ ಕೊರವಂ ಬಂಪು 
ಬಸೇಗಂ ಗೊರವಂ ಗೆಂದೆ ಬಾಳೆ ಸಕ್ಕರೆಗಂಟಿಂದಿಗನಾನೆಮೂಗಮದಲೆಂಬ 
ಗಣಿತ ಶಫರಾಳಿಗಳನೆ ತೆಗೆದರ್‌ ಬೇಡರ” (ತ್ರಿಪುನಿ. ೨೭-೯೧). 
[ದೇ ॥ ತಮಿ. ಆಯಿಲೈ ; ಮಲ, ಅಯಲ, ಆಯಿಲ, ಐಲ] 
ಅದಲಾಬದಲು "ಅದಲು ಬದಲು? ನೋ. 
ಅದಲಿಸು "ಅದ್ದಲಿಸು' ನೋ. | 
ಅದಲುಬದಲಾವಣೆ (ನಾ). - ಅದಲು ಬದಲು : ಈ ಹೆಸರಿನ ಅದಲು | | 
ಬದಲಾವಣೆ ನೆಕ್ಲುಜೋವನಿಗೆ ತಿಳಿದಿತ್ತು (ಪುನರು. ೫೧೮). | | 
[ಅದಲ್ಯು * ಬದಲಾವಣೆ] | 
ಅದಲುಬದಲು, ಅದಲಾಬದಲು (ನಾ). ಒಂದಕ್ಕೆ ಪ್ರತಿಯಾಗಿ |« 
ಮತ್ತೊಂದು; ವಿನಿಮಯ : ಅವರ ಅವಕಾಶಗಳು ಕೆಲವು ದಿವಸದಿಂದಾ | 


10 


25 


30 


85 


| 


ಅದಾತಾರ 


ಆದಲುಬದಲಾಗಿ ಇರುವದು (ರಾಜೇಂದ್ರ. ೮೪) ; ಆ ಮದುವೆಯ 
ಮನೆಯ ಗದ್ದಲದಲ್ಲಿ ಕೆಲವರ ಛತ್ರಿಗಳು ಅದಲುಬದಲಾದವು (ರೂಢಿ). 
ಅದಲಾಬದಲು : ಗಾಡಿಯ ಅದಲಾಬದಲಿನಿಂದ ಪಾಪಿಯಾದ ನಾನು 
ವಸಂತಸೇನೆಯನ್ನು ಪುಸ್ಪಕರಂಡಕವೆಂಬ ಜೀರ್ಣೊೋದ್ಯಾನಕ್ಕೆ ಕರೆಕೊಂಡು 
ಹೋದೆನು (ಮುಂಬಯಿ. ೬-೨೧೩). 
[ *- ಅರ. ಹಿಂ. ಅದಲ್‌' ಬದಲ್‌ ; ಮರಾ. ಆದಲಾಬದಲ್‌] 
ಅದವ, ಅದುವ (ನಾ). ಅಂಗಹೀನ; ಊನ: “ವಿಕಲಾಂಗ- ಆ 
£ಅ]ದವ” (ಗಂಗಾಮ. ೨೮೮). ಅದುವ : ಮರದಿಂದ ಬಿದ್ದು ಕಾಲು 
ಮುರಿದುಕೊಂಡ ಅದುವನನ್ನು ಕಟ್ಟಿಕೊಂಡು ಹೆಣಗುತಿದ್ದಾಳೆ (ರೂಢಿ). 
[?. 1 ಮರಾ. ಆಧು, ಅಧೂ ವಿಕಲಾಂಗ] 
ಅದವನಲಲ್‌ (ನಾ). ಸಂತಾಪ; ಬೇಗುದಿ; ವ್ಯಥೆ; ಕ್ಲೋಭೆ ; 
ತಳಮಳ: “ ಬೇಗುದಿಯದವಬಲೆಂದುಬ್ಬೆ ಗಮೆನಲ್ಯ ದನುತಾಪಕಕ್ಕುಂ 
ಪೆಸರ್ಗಳ್‌?' (ಕವಿಕಂ. ೧೧೦); €ಅದ[ಸಾಠಾಂ. ಆರ್ದ]ನಟಲೆಂದು 
ಮಹಜುಕಂ? (ಶಮದ. ನ. ೩೩ ವೃತ್ತಿ) ; ನಲ್ಲಳಗಲೈಯಿಂದಮಾದದವಟ 
ಲಚ್ಚಿಗಂ ಮಜುಕಮೆಂಬಿವಅಕಿಂದೆ ಕನಲ್ಲು (ಆದಿಪು. ೧೨-೨೩) ; ನಿಂದ 
ಬಿರಯಿಗದವಳ£ಆ]ಲ್‌ ಕುಂದದೆನಿಪ ಫಪೊಅವೊಟಲ್‌ (ಅಜಿಪು. ೨-೮) ; 
ಅಟಾಪಿನೊಳೀ ಧಮ್ಮ ಕೃದವಟಲುಮಂ ಗಂಗೆಯಮುನಾ * ೫ ಮಲಕಿದಂ 
ಸಪ್ತಮ ನರಕಳ್ಕಿಟಕಿದನಿದಂ ಕಾದ ನೃಪತಿ ತನ್ನಂ ಕಾದಂ (ಎಕ. ೪11 (8), 
ಶಿಕಾರಿ. ೩೪೨-೫೪; 1050); ಅತಿತೃಷ್ಣೆಯೀಗುಮೆರ್ದೆಗದವಟಲಂ 
(ಚಂದ್ರಪು. ೯-೭೩). "ಎರ್ದೆವಟಲ್‌? ಪರಾ. 
[ಅದ್ಯ * ಬಬಲ್‌: ॥ ತೆಲು. ಅದವದ] 
ಅದವು, ಅದುವು (ನಾ). ೧. ಊನವಾಗಿರುವುದು ; ನ್ಯೂನತೆ. 
೨. ಆ ಅಧಮ-ಅದವು *(ಗಂಗಾಮ. ೭); “ ಕ್ಷುದ್ರೆ-ಅದವಾದ ಸ್ತ್ರೀಯಳು ? 
(ಗಂಗಾಮ. ೩೫೬). ಅದುವು : ಮೊನ್ನೆ ಜರುಗಿದ ಕುಸ್ತಿಯಲ್ಲಿ ಆತನ 
ಹೆಬ್ಬೆರಳು ಅದುವಾಗಿದೆ (ರೂಢಿ). [ಆ ಅದವ] 
ಅದಹು "ಅದರ್ಪು? ನೋ. 
ಅದ€ಲಿಂ, ಅದರಿಂದ, ಅದಟಂದ (ಅ). ಆದಕಾರಣ; ಅದರ ಪರಿ 
ಣಾಮವಾಗಿ : ಪದ್ಮರಚನೆಯೊಳ್‌ ಕಾಳಿದಾಸನುಂ ಗದ್ಯರಚನೆಯೊಳ್‌ 
ಬಾಣನುಂ ಮುಂ ಕವಿಗಳಿರ್ವರುಂ ನೆಗಟ್ಣಿರದಣಿಂ ಸತ್ಯವಿಗಳಿರ್ವರು 
ಮೆಮಗಭಿವಂದ್ಯರ್‌ (ಗದಾಯು. ೧೯) ; ಇನ್ನುಮಿವಂದಿರನೀಯಂದದೊ 
೪ಂಸಿಡೆನಪ್ಪೊಡೆ ಅವಿನೀತರಾಗಿ ಪಗೆವರ್ಗೆ ವಶಗತರಪ್ಪರದಲಿಂ ಶ್ರುತ 
ವಿನಯಸಂಪನ್ನರಂ ಮಾಡಲ್ವೇಟ್ಪುದು (ಪಂಚತಂ. ೧೬-೧೨) ; ಅದಜಕಿನಾ 
ಪಾಂಡವರೊಳ್ಳೆ ವರ ಮೊದಲಿಗನು ನೀನಿರಲು ಧರಣಿಯ ಕದನವಿತ್ತಂಡಕ್ಕೆ 
ಕಾಮಿತವಲ್ಲ ಭಾವಿಸಲು (ಕುವ್ಯಾಉ. ೧೦-೭). ಅದರಿಂದ : ಇಂದು 
ನಮ್ಮ ಮನೆಗೆ ಅನಿರೀಕ್ಷಿತವಾಗಿ ಸ್ನೇಹಿತರು ಬಂದರು. ಅದರಿಂದ ಕಚೇರಿಗೆ 
ಸಕಾಲಕ್ಕೆ ಬರಲು ಸಾಧ್ಯವಾಗಲಿಲ್ಲ (ರೂಢಿ). ಅದೆಅಕಿಂದ : ಅದ 
ಆಕಿಂದ ನಾರಿ ಕೇಳ್‌ ನಿನ್ನಯ ಧೈರ್ಯವ ಕದಲಿಸದಿರು ಕಾಮಶರಕೆ ಎದೆ 
ಗೊಡದಿರು (ಕಂನನಿ. ೯-೧೫೭). P “ಅದು” ಎಂಬ ಸರ್ವನಾಮದ 
ತೃತೀಯಾ ಏಕವಚನದ ರೂಪ. 
ಅದಜಕಿಂದ "ಅದಲಾಂ? ನೋ. 
ಅದಾಗಿ "ಅದ್ದು? ನೋ. 
ಅದಾಡ (ನಾ). ಒಂದು ಬಗೆಯ ಕತ್ತಿಯ ವರಸೆ: ಎಡದ ಪಾದ 
ಮುಂದಾಗಿ, ಎಡದ ಕೈಯನ್ನು ಇಳಿಬಿಟ್ಟು ಪಾರ್ಶ್ವದಲ್ಲಿ ಭ್ರಮಣವನ್ನು 
ಮಾಡಬೇಕು. ಅದು ಅದಾಡ ಎಂದು ತಿಳಿಯಲ್ಪಟ್ಟತು (ಖಡ್ಗಟೀ. 
೪-೨೧). [2] 


ಅದಾತಾರ (ನಾ). = ಅದಾತ್ನ. 


ೈ [ಸಂ. ಅದಾತೃ] 


ತ್ತ 


ಅದಾತೃ 


೧೯೬ 


ದಾತೃ (ನಾ). ಕೊಡದವನು; ದಾನಿಯಲ್ಲದವನು ; ಲೋಭಿ. 
[ಸಂ. (ಆಅ- + ದಾತೃ)] 
ಅದಾಲತ “ಅದಾಲತು' ನೋ. 
ಅದಾಲತು, ಅದಾಲತ, ಅದಾಲತ್ತು (ನಾ). ನ್ಯಾಯಸ್ಥಾನ; | 
ಕೋರ್ಟು : "ಅದಾಲತು ಕಚೇರಿ? ಪರಾ. ಅದಾಲತೆ: ಕಡೆಗೆ ಆ 
ವಿಷಯದಲ್ಲಿ ಮಾಡಲ್ಪಟ್ಟ ದಾವೆಯು ಅದಾಲತ ಅಧಿಕಾರಿಯ ಕಚೇರಿ 
ಯಲ್ಲಿ ವಿಮರ್ಶೆಗೆ ಬಂತು (ವಾಗ್ದೇವಿ. ೨೦೨). ಅದಾಲತ್ತು : ನಮ್ಮ 
ತಂದೆ ಉಕ್ತ ಅದಾಲತ್ತಿನ ಜೀವಿಗಳಿಗೆಲ್ಲ ಅತ್ಮಂತ ಸನ್ಮಾನ ಮಾಡುತ್ತಿ 
ದ್ದರು (ಇಪ್ಪಕ. ೪). "ಅದಾಲತ್ತು ಕೋರ್ಟು? ಪರಾ. 
(+ ಅರ. ಹಿಂ. ಮರಾ. ಅದಾಲತ್‌ / ತಮಿ. ಆದಾಲತ್ತು] 
ಅದಾಲತು ಕಚೇರಿ (ನಾ). ನ್ಯಾಯಾಧಿಪತಿಯ ಕಚೇರಿ (8). 
[ಅದಾಲತು * ಕಚೇರಿ] 
ಅದಾಲತ್ತು "ಅದಾಲತು? ನೋ. 
ಅದಾಲತ್ತು ಕೋರ್ಟು (ನಾ). ನ್ಯಾಯಸ್ಥಾನ; ಕೋರ್ಟು : ಗುಲಾಂ 
ಮೊಹಿಯುದ್ದೀನ್‌ ಮೇಕ್ರಿಯವರೇ ಖಾವಂದರವರ ಆಜ್ಞಾನುಸಾರ... 
ಅದಾಲತ್ತು ಕೋರ್ಟಿನ ಜಡ್ಜಿ ಗಳಲ್ಲಿಯೂ ಒಬ್ಬರಾಗಿ ಅಧಿಕಾರ ಮಾಡಿದರು 
(ಮಹಾವಂ..11, ೪೬). [ಆದಾಲತ್ತು (ಆ ಅದಾಲತು) * ಕೋರ್ಟು] 
ಅದಾವತಿ "ಅದಾವತ್ತು? ನೋ. 
ಅದಾವತ್ತು, ಅದಾವತಿ (ನಾ). : (ಉಕ) ಶತ್ರುತ್ವ; ವೈರ; 
ಮಾತ್ಸರ್ಯ : “ವೈರಂ ನಿರೋಧಃ ನಿದ್ವೇಷಃ- ೩ ವೈರದ ಹೆಸರುಗಳು 
ಅಂದರೆ ಅದಾವತ್ತು? (ಸಿದ್ಧಾಂತಿ. ೫೯). ಅದಾವತಿ: ಅವಳಿಗೆ ಕೇಡು 
ಬಗೆಯಲಿಕ್ಕೆ ಅವಳ ಮೇಲೆ ನನಗೇನು ಅದಾವತಿಯೆ? (ರೂಢಿ). 
[೯- ಅರ. ಹಿಂ. ಮರಾ. ಅದಾವತ್‌] 
ಅದಾಹ್ಯ (ಗು). ಸುಡಲಾಗದ. [ಸೆಂ. (ಅ-* ದಾಹ್ಯ)] 
ಅದಿಕೆ (ನಾ). ವಿಶೇಷೋತ್ಸವ ; ಅಧಿಕೋತ್ಸವ : ಹಿರಿಯ ಹಂದಿಗುಳದ 
ಚಂದ್ರನಾಥ ಸ್ವಾಮಿಗಳ ಚೈತ್ಯಾಲಯದೊಳು ಪೂಜೆ ಆದಿಕೆ ಶ್ರೀಕಾರ್ಯ್ಯ 
ನಡೆವಂತಾಗಿ ಪ್ರಿತ್ತಿಯನೂ ಬಿಟ್ಟು ಶಾಸನವ ಹಾಕಿಸಿದರು (ಮೈಆರಿ.೧೯೨೮, 
೧೦೯-೩೦ ; 1392). (ಆ ಸಂ. ಅಧಿಕ?] 
ಅದಿಗು "ಅದುಗು? ನೋ. 
ಅದಿಗುದಿ (ನಾ). ಸಂತಾಪ; ತಳಮಳ: ಕುದುರುವುದಜಿಂತು 
ಈಯವ್ಯವಸ್ಥೆಯ ಪಾಡು ಅದಿಗುದಿಯೆ ಗತಿಯೇನೊ? (ಮಂಕುಕ. ೭). 
"ಎದೆಗುದಿ' ಪರಾ. [ಅದ್ಮಿ + ಕುದಿ) 
ಅದಿಗೊ "ಅದೆಕೊಳ್‌? ನೋ. 
ಅದಿತಿ (ನಾ). ೧. ಭೂಮಿ. ೨. ಹಸು. ೩. ಮಾತು. ೪. ಕಶ್ಯಪರ 
ಪತ್ನಿಯರಲ್ಲಿ ಒಬ್ಬಳು; ದೇವತೆಗಳ ಜನನಿ. [ಸಂ.] 
ಅದಿತಿಜ (ನಾ). ಅದಿತಿಯ ಮಗ; ದೇವತೆ. [ಸಂ.] 
ಅದಿತಿಜಪುರ (ನಾ). ೧. ದೇವತೆಗಳ ನಗರ; ಅಮರಾವತಿ. 
೨. ಸ್ವರ್ಗ. ೩. [ಛಂದ] ಮೂರು ಲಘುಗಳುಳ್ಳ ಅಕ್ಷರಗಣ ; 
ನಗಣ (ಲಟಟ). ೨, ೩: ಅದಿತಿಜಪುರಮಿರೆ [ಪಾಠಾಂ. ನಿವಹನೆ] 
ಮದಗಜದೆಡೆಗಳೊಳೊದವಿರೆ ನ ಯ ದೊಳೆ ಬಂದು (ಛಂದೋಂಬು. |40 
೨-೧೪೯). [ಆದಿತಿಜ * ಪುರ್ಕ) 
ಅದಿತಿನಂದನ (ನಾ). - ಅದಿತಿಜ. [ಅದಿತಿ ನಂದನ] 
ಅದಿಬದಿ (ನಾ). ಎರಡು ಪಕ್ಕ; ಮೇಲುಭಾಗ ಮತ್ತು ಕೆಳಭಾಗ: 
ಈ ರೀತಿ ಬಾಹ್ಯ ಹಾಗೂ ಅಂತಃಪ್ರಗತಿಯ ಸಂಬಂಧವು ನಿಕಟಿವೂ, 
ಅಪರಿಹಾರ್ಯವೂ ಹಾಗೂ ಒಂದೇ ನಾಣ್ಯದ ಆದಿಬದಿಯಿದ್ದಂತೆ ಇರು | 46 
ನದು (ಯಾತ್ರಿಕ. ೩೦). [ಅದಿ * ಬದ್ಧಿ] 


si 


10 


15 


2 


೦ಎ 


25 


30 


ಅದಿರ್‌, 


ಅದಿಯಮ "ಅದಿಯಮ್ಮ? ನೋ. 

ಅದಿಯಮರಸ (ನಾ). ಒಬ್ಬಾತನ ಹೆಸರು: ಶ್ರೀಮದದಿಯಮರಸರು 
[ಪಾಠಾಂ. ಸಿರು] ಚಾಳುಕ್ಯ ವಿಕ್ರಮಕಾಲದ ೪೯ತೆನೆಯ ಕ್ರೋಧಿ 
ಸಂವತ್ಸರದ , , - ಶ್ರೀಮದದಿಯಮರಸರುಂ ಪೆರ್ಗ್ಗಡೆ ಪಾಂನಾಂಡರು 
ಊರಡೆಯ ಚಂಡಿಮಯ್ಯ ನಾಯಕರು (ಎಕ. 2೮1, ದಾವಣ. ೧೨೨-೧೯, 
೨೬; 1124). [ಅದಿಯಮ (ಆ ಆದಿಯಮ್ಮ) + ಅರಸ] 

ಅದಿಯಮ್ಮ್ಮ, ಅದಿಯಮ (ನಾ). ಒಬ್ಬಾತನ ಹೆಸರು : ಕೊತ್ತಮಜ್ಗ 
ಲದ ದುಗ್ಗಯ್ಯ ಬರೆದ ಎಜಗಾರಿಯ ನಟನಿದ ಮಗ ಅದಿಯಮ್ಮ ಕಲ್ಲ 
ನಿಜಿಸಿದ (ಎಕ. ೪, ಚೆನ್ನರಾ. ೨೬೨-೩೦; 971). ಅದಿಯಮ : ಶ್ರೀ 
ಮತ್ತಿ _ಭುವನಮಲ್ಲ ಪೊಯ್ಸಳ ಬಿಟ್ಟಿದೇವ ತಳಕಾಡ ಹರಿಯಿಟ್ಟಿಡೆ 
ಅದಿಯಮನಿದಿರಾನ್ನು ಕಾದಿ (ಮೈಆರಿ. ೧೯೩೪, ೧೨-೪ ; 1117); 
ಅದಿಯಮ ಚೇರ ಪಾಂಡ್ಕೆ ಮಕರೋದ್ಧತ ಕಾಡವರಂ ಕವರ್ತೈಗೊಂಡು 
ದನದನೇಕೆ ಬಂಣಿಸುವೆ (ಎಕ. ೪, ಚನ್ನರಾ. ೨೦೩-೧೦ ; 1225). 

ಅದಿಯಮ ಘರಟ್ಟ ಎ "ಅದಿಯಮ?' ನಿಗೆ ಬೀಸುವ ಕಲ್ಲಿನಂತಿರು 
ವವನು; ಒಂದು ಬಿರುದು: ಮಲೆಪರೊಳ್‌ ಗಂಡ ಕದನಪ್ರಚಂಡ 
ಗಂಡಭೇರುಂಡ ಅಸಹಾಯಶೂರ ಸನಿವಾರಸಿ ದ್ಧ ಗಿರಿದುರ್ಗ್ಗಮಲ್ಲ 
ಮಗರರಾಜ್ಯದಿಶಾಪಟ್ಟ ಅದಿಯಮ[ಪಾಠಾಂ. ಆದಿಯಮ]ಘರಟ್ಟ ಚೋಳ 
ರಾಜ್ಯ ಪ್ರತಿಷ್ಠಾಚಾರ್ಯ್ಯಂ (ಎಕ. 1೪, ನಾಗಮಂ. ೨೯-೧೯ ; 1218). 
ಅದಿಯಮನ ಯಮ - "ಅದಿಯಮ' ನಿಗೆಯಮನಂತಿರುವವನು; 
ಒಂದು ಬಿರುದು : ಚಲದಂಕರಾಮ ವೈರೀಭ ಕಂಠೀರವ ಅದಿಯಮನ 
ಯಮ ಪು ಕಾ ಚಿ ಕಾಂಚನ ಚೋಳರಾಯ (ಎಕ. ೫1, 
ಹೊಳಲೈ. ೧೩೭-೨೩ ; 1307). ಅದಿಯನು ನಿವಾರಣ ಎ "ಅದಿಯಮ? 
ನನ್ನು ಅಡಗಿಸುವವನು ; ಒಂದು ಬಿರುದು : ವಿಜಯಲಕ್ಷ್ಮೀಭವನ 
ಮಂಗಳ ಮಣಿತೋರಣಂ ಅದಿಯಮ ನಿವಾರಣ ಮಣ್ಣಳಿಕಘಟಸರ್ಪ್ಪ 
ರೂಪಕಂದರ್ಪ್ಸ (ಎಕ. ೪, ಅರಸಿ. ೩೪-೧೨; ಸು.1101). ಆದಿಯಮ ಮದ 
ನಿವಾರಣ - "ಅದಿಯಮ'ನ ಅಹಂಕಾರವನ್ನು ಅಡಗಿಸಿದವನು; 
ಒಂದು ಬಿರುದು: ವಿಜಯಲಕ್ಷ್ಮೀಭವನ ಮಂಗಳ ಮಣಿತೋರಣಂ 
ಅದಿಯಮ [ಪಾಠಾಂ. ಅದಿಯರುಂ) ಮದನಿವಾರಣಂ ಮಂಡಳಿಕ ಪುಂಜ 
ಸರ್ಪ್ಪಂ (ಎಕ. ೪, ಹಾಸನ. ೬೯-೧೬ ; 1174 ?) 
[? / ತಮಿ. ಅದಿಯಮಾನ್‌) 

ಅದಿಯರ (ನಾ). ಅಧಿರಾಜ; ಚಕ್ರವರ್ತಿ: ಶ್ರೀ ಪ್ರಿಥಿವೀವಲ್ಲಭ 
ಪರಮೇಸ್ವರ ಪಲ್ಲವದಿಯರನ್ನೊಲಂಬಳ್ಗೆ (ಎಕ. ೫1, ಚಳ್ಳಕೆ. ೩೩-೩೭; 
815). "ಅಧಿರಾಜ' ಪರಾ. [ಅದಿ (ಆ ಸಂ. ಅಧಿ) * ಅರ್ಕ] 

ಅದಿರ್‌, ಅದರು, ಅದಿರ್ಕು, ಅದುರ್ಕು (ಕ್ರಿ). ೧. ನಡುಗು; 
ಕಂಪಿಸು; ಅಲುಗು; ಅಲ್ಲಾಡು ;: ಕಅದಿರ್‌-ಕಂಪನೇ ” (ಶಮಧಾ) ; 
ಪುದಿದು ಕವಿದಿಡಿದ ತೆಮದೊಡ್ಡದಿರ್ವಿನಮೊರ್ಮೊದಲೊಳೆರ್ದ ಕಟವೆಯ 
ಸಸಿವೋಲ್‌ ಕದಿರ್ಗಳೊಳೆ ತುಣುಗಿ ಮೂಡಿದನುದಯಾದ್ರಿಯೊಳರುಣ 
ತರುಣ ಕಿರಣಪ್ರಸವಂ (ಕಾವ್ಯಸಾ. ೮೭೦ ಶೂದ್ರಕ) ; ಅದಿರ್ದತ್ತು 
ದಲೇಜಕಿದ ಸಿಂಹಪೀಠಂ (ಶಾಂತಿಫು. ೩-೧೦೫) ; ಆದಿರ್ದುದು ಧರೆ ಖುರ 
ಘಾತದಿಂ (ಎಕ. ೪11, ಶಿವಮೊ. ೫೬-೨೭ ; 1125) ; ಆದಿರ್ವ ಖಡುಗದ 
ಕಾಂತಿ ಸೂರ್ಯನ ಹೊದಿಸಿದುದು (ಕುವ್ಯಾದ್ರೋ. ೧೨-೭); ನಿನ್ನೀ 
ತೊಡೆಗಳೊಮ್ಮೆಯುಮದಿರ್ವುದಿಲ್ಲ (ಚಿಬಪು. ೧೦-೫೩). ೨. ಹೆದರು; 

ಭಯಪಡು : ಪ್ರತಿಣ್ಞಾಗಾಂಗೇಯಂಗದಿರದಿದಿರ್ನಿಲ್ವನ್ನರೊಳರೇ 

(ಪಂಪಭಾ. ೧-೮೦) ; ಕದನದೊಳದಿರದೆ ಪಗೆನಡೆಗಿದಿರ್ಚಿ ನಡೆವಾತನಭ್ಯ 

ಮಿಶ್ರೀಣನವಂ (ವಸ್ಲುಕೋ. ೮೩-೧೦) ; ಮುಪ್ಪಿನಾ ಹೇಯಮಂ ಸಾವ 

ನಿರೋಧಸ್ತೋಮಮಂ ಕಂಡಲಸಿದೆನದಿರ್ದೆಂ ಫೇಸಿದೆಂ ನೊಂದೆನೋರಂ 


ಅದಿರ್‌, ೧೯೭ ಅದಿರ್ಗೋಲ್‌ 


ತನುಗೆಟ್ಟಿಂ ದೇವ (ರಕ್ಸಾಶ. ೪೨). ೩, ನಡುಗಿಸು ; ಕೊಡಹು : ಪಸಿದ | ಅದಿರುಘಾಯ (ನಾ). ಒಂದು ಬಗೆಯ ಕತ್ತಿಯ ವರಸೆ : ಶರೀರವ 


ಲಂಸಿನಿಂದಂ ಬಿಸಿಯಂಬಲಿಯಂ ಬಾಯೊಳಿಟ್ಟಾಗಳ ಕಯ್ಮುಂ ಬಾಯುಂ ಚಲಿಸುವದನ್ನು ಮಾಡಿ ವೈರಿಗೆ ಭಯವನ್ನು ಹುಟ್ಟಸಿ ವೈರಿಯ ಪರಜಿನಲ್ಲಿ 
ಬೆಂದೊಡೆ ಮೆಯ್ಯನದಿರ್ದು ಕಯ್ಯಂ ಬಿದಿರ್ದವನಂ ಬಿರ್ದಿ ಕಂಡು ನಕ್ಕು ಬಂಡಿಕೋಲಿನ ಪೆಟ್ಟು ಆವದು ಅದು ಅದಿರುಘಾಯ ಎಂದು ಸಮ್ಮತವು 
(ನಡ್ಡಾರಾ. ೧೮೮-೨೦). ಅದರು: "ಅದರಟ್ಟು' ಪರಾ. ಅದಿರು, : | (ಖಡ್ಗಟೀ. ೫-೭೦), [ಅದಿರು (ಆ ಅದಿರ್‌) + ಘಾಯ] 


೧. ಕಟಕವದಿರಿತು ಲೋಕವಳುಕಿದುವು (ಬಸಪ. ೨೮-೫೪) ; ಬೆದಜಕಿ| 5| ಅದಿರುದುಟ (ನಾ). ನಡುಗುತ್ತಿರುವ ತುಟ; ಕಂಪಿಸುವ ತುಟ: 

ಭೂಕೆಂಪದಲಿ ಕುಲಗಿರಿಯದಿರುವಂತಿರೆ ಚರಿಸಿ ಕಾಯವ ಬಿದಿರಿ ಮರಳುವ ತಿರುಗೆ ತಿರುಗುತ್ತಿರುವ ಕಣ್ಣು ಮಿಣುಕುತ್ತಿ ಹವು ಆದಿರುದುಟ ಕೆಚ್ಚನೆಯೆ 

ಕಂಗಳಲಿ ಕಲಿಕರ್ಣ ಮೈಮಜಕಿಯೆ (ಕುವ್ಯಾದ್ರೋ. ೫-೨೯) ; ಆರ್ಭಟಿಸಿ ; ಅರಳುತಿಹವು (ಹಾಡುಪಾ. ೧೬). [ಅದಿರು (ಆ ಅದಿರ್‌) * ತುಟ] 

ಶಕ್ತಿಯನವಂ ಪಿಡಿಯೆ ಬ್ರಹ್ಮಾಂಡಗರ್ಭಮದಿರಿದುದು (ಚಿಬಪು. ೪೩-೪೯). | ಅಡಕೆ (ನಾ). (ದಕ- ಪ್ರಾಜೀ) (ದನಗಳ ವಿಷಯದಲ್ಲಿ) ಬೆದೆ. 

ಅದುರು, : ೧. ಪದದ ಬಲುಘಟ್ಟಣೆಗೆ ಭೂತಳವದುರಿ ಹಸ್ತಾಂಗುಲಿಯ “ಅದಿರೆಗಟ್ಟು', "ಅದಿಕೆದನ? ಪರಾ. [ಆ ಆದಿರ್‌,] 

ತಾಕಿದೊಡದುರಿ ಬಿದ್ದುವೊ ಭುಜಗರಾಜಿಗಳಂಘಿ) ಮೇಲಾಗಿ (ಕುವ್ಯಾಸ. |10| ಅದಿರೆಗಟ್ಟು ( ಕ್ರಿ). (ದಕ - ಪ್ರಾಡೆಲ) ಬೆಜಿಹತ್ತಿ ಮೇಲೇರು : ಬೀದಿ 

ಓರಿಇ. ೭-೧೦) ; ಆಗ ನಳಭೂವರನ ದಕ್ಷಿಣಭಾಗ ಭುಜನಯನಂಗಳದು ದೆನಗಳು ಅದಿತೆಗಟ್ಟಿ ಗುಂಪಾಗಿ ನಿಂತಿರುವುದರಿಂದ ಓಡಾಟಕ್ಕೆ ತೊಂದರೆ 

ರಿದುವು (ನಳಚ. ೨-೪೩) ; ಸುರನರೋರಗರದುರಲಾ ದಿಕ್ಕರಿ ಕಮಠರೆದೆ ಯಾಗಿದೆ (ರೂಢಿ). [ಅದಿಕೆ * ಕಟ್ಟು,] 

ಬಿದುರೆ (ಕೋಗಯ. ೨೧ ಸೂ) ; ಅವನ ಅಬ್ಬರವನ್ನು ಕೇಳಿ ನನ್ನ ಎದೆ| | ಅದಿರೆದನ (ನಾ). (ದಕ - ಪ್ರಾದೇ) ಬೆಡೆಹತ್ತಿದ ದನ: ಬೀದಿಯಲ್ಲಿ 

ಅದುರಿತು (ರೂಢಿ). ಅದಿರೆದನಗಳ ಹಾವಳಿ ಹೆಚ್ಚು (ರೂಢಿ). [ಅದಿರೆ * ದನ] 

[ದೇ. ॥ ತಮಿ. ಆದಿರ?; ಮಲ. ಅದಿರುಕ ; ತುಳು. ಆದ್‌ರುನಿ, |15| ಅದಿರ್ಕೆ (ನಾ). ನಡುಕ; ಕಂಪ ನ: ಮಡಲೈ, ಅದಿರ್ಕೆ, ಬಿದಿರ್ಕೆ 

ಅದುರುನಿ ; ಶೆಲು, ಅದರು] (ಶಬ್ದಾನು. ೫೫೭ ಪ್ರಯೋ). [ಅದಿರ್‌ 4.3? 

ಅದಿರ್‌, ಅದಿರ್ಕು (ನಾ). ಕಂಪನ; ನಡುಕ. ಅದಿರು: ಅದಿರಲುಗು| | ಅದಿರ್ಗಂಚಿ "ಅದಿರ್ಗಂತಿ? ನೋ. 

ಮಿಸುಕೆನಲ್‌ ಚದುರ ಲೀಲಾವಿನೋದದ ರೂಪವೆಂದೊಡಾಸ್ಪಂದೆಯೆನಲು ಅದಿರ್ಗಂತಿ, ಅದಿರುಗಂತಿ, ಅದಿರ್ಗಂಚಿ, ಅದಿರ್ಗುಂತೆ, ಅದುರು 

ವಿಧಮೊಂದೆ ತಿಳಿಯಲಿಂತಿದಜ ಪರಿಯಾಯವೆಂಬುದು ಸಿದ್ಧ (ಮನೋವನಿ. ಗಂಚಿ, ಅಮರ್ಗಂತಿ (ನಾ). ಒಂದು ಬಗೆಯ ಹೊವು; 

೨-೧೭) ; ನಾದ ಮೊದಲೆಂದು ನಿನ್ನೊಳಾಡಿದೆವೈಸೆ ತಿಳಿದಿರೀ ವಿಧವನೆನಲು |20) ಮಾಧವಿ : “ಅದಿರ್ಮುತ್ತೆಯದೆಂದೆನ್ನುತ್ತ ದಿರ್ಗಂತಿಯುಮೆಂದೆನಲೈೆ 
| 
| 


ಸದುಗುರುನೆ ಪೇಳ್ಳುದೆನಗದಿರುನಾದಂಗಳೊಳ್‌ ಮೊದಲಾವುದಟೇಪೆ ಮಾಧವಿಯಕ್ಕು ೦” (ಕನಿಕಂ. ೭೫); ಪೊಳೆವದಿರ್ಗಂತಿಯುಣ್ಮೆ ಮಧುಮಾಸ 
ನಲ್ಫಿಂತೆಂದನು (ಮನೋನಿ. ೨-೧೯). [< ಅದಿ] ಪೊಡರ್ಟಿದುದನ್ಯ ಪುಸ್ಟನಿಂ ಕಳರುತಿ ಹತ್ತೆಸಾರ್ದುದು (೧೮. ೬-೩೬); 
ಅದಿರಾಟಿ (ನಾ). ಅದುರುವಿಕೆ ; ಅಳ್ಳಾಟಿ. [ಆದಿರ್‌ + ಆಟ] ಕರಮೊಪ್ಪಿ ದುವಲ್ಲಿ ಕರವೀರಮದಿರ್ಗಂತಿ ಮರುಗ ಮಲ್ಲಿಗೆ ಇರವಂತಿ 
ಅದಿರಾಸು (ನಾ). ತೆನೆಯಿಂದ ಉದುರಿದ ಕಾಳು; ಹಕ್ಕಲು (ನೇಮಿಸಂ. ೧-೬೯) ; ಆದಿರ್ಗಂತಿಯಂ ತಾಟ ಮಾಲತಿಯಂ ಮುಟ್ಟ 
(ಕಿಸಂಗ್ಲಾ. ೭). [ಅದಿರ್‌ +?) 25| (ರಾಮಾಶ್ವ. ೫೪-೧). ಅದಿರುಗಂತಿ : “ಅತಿಮುಕ್ತಕಃ ಪುಂಡ್ರಕಃ -- 
ಅದಿರಾಜು (ನಾ). ಒಂದು ಊರಿನ ಹೆಸರು: ಪೆರ್ಮ್ಮಾಡಿಯುಂ ಮಹಾ ಈ ೨ ಅದಿರುಗಂತಿ [ಪಾಠಾಂ. ಅದಿರುಗಂಟ) ? (ನಾಚಿರಾ. ೧೦೮ ಕಿ). 
ದೇವಿಯುಂ ಎಜಯಪನು ಅಯ್ದಾಮನ್ತರುಮಿಲ್ಹು ಅದಿರಾಜು ಪನ್ನೆರ ಅದಿರ್ಗಂಚಿ : ಚಿಂಗಣಿಗಿಲೆ ನಂದ್ಯಾವರ್ತ ದವನ ಬೆಳ್ಡಿಂಗಳ ಸಖಿ 
ಡುಮ ಕಲ್ಲಾಡಿತ್ತರ್‌ (ಎಕ. 111, ನಂಜನ. ೧೩೦-೯ ; 900). [2] ಯಿರವಂತಿ ಹೊಂಗೇದಗೆಯದಿರ್ಗಂಚಿ ಕಮ್ಮಲರ್ಗಳ ತೊಂಗಲು 
ಅದಿರಿಲ್ಲಂದಿ (ನಾ). ಒಬ್ಬಾತನ ಹೆಸರು : ಶ್ರೀಪುರುಷ ಪೃಥಿನೀ ರಾಜ್ಯಂ | ಮೆಜಕಿದುವಭ್ರದಲಿ (ಮೋಹತ. ೧೬-೧೯). ಅದಿರ್ಗುಂತೆ: ಕೇದಗೆ 
ಕೆಯೆ ಅದಿರಿಲ್ಲಂದಿಗಳ್ಳೆ ಕೆಯ್ದು ಕಪೊ ೩೫೫೩೫x ಮಾ ಪೊಜಕೆಲ್ಲ (ಎಕ. | 80 ಸಂಪಗೆ ನಾಗಂ ಹಾದರಿಯದಿರ್ಗುಂತೆ ಸುರಯಿ ವಕುಳ ಲವಂಗಂ ಜಾದಿ 
111, ನಂಜನ. ೨೩-೨ ; 750). [ಆದಿರ್ಕ್‌ + -ಇಲ್ಮ್‌ + ಅಂದ್ಕಿ) | ಮೊದಲಾದನೇಕಂ ಪೂದೋಂಟಂ ಸುರಭಿ ಪರಿಮಳಾಮೋದಂಗಳ್‌ (ಎಕ. 

೪111, ಸಾಗರ. ೧೦೯-೫೦ ; 1042) ; ಆಜಾತಷಂಡೆದಿಂ ಮಾಳತಿ ಮೊಲ್ಲೆ 


ಅದಿರಿಸು (ಕ್ರಿ). ೧. ನಡುಗಿಸು; ಅಲ್ಲಾಡಿಸು. ೨. ಪರಿಹರಿಸು ; | 
ನಿವಾರಿಸು: ಖದಿರಪ್ರಸೂನಮಾ ಖದಿರದ ರಸಮಂಬಿಲಮುಮಾಮ್ರ ಮಲ್ಲಿಯದಿರ್ಗುನ್ತೆಯ ಪೆ(0)ರ್ಮ್ಮಳೆಯಲ್ಲಿ ಮತ್ತ ಭೃಂಗಾಳಿಯ ತಾರ 


ಗೋಕ್ಷೀರಮುಮೊಳ್ಳಿ ದುವಪ್ಪ ಬೆಣ್ಣೆಯಂಗುರುಮದಿರಿಪುದೊಂದೊಂದೆ। ಮಂದ್ರ ಮಧುರಸ್ವನದಿಂ (ಸೌಇಇ. 2೦೭, ೧೭೯-೪೬; 7). ಅದುರು 

ಕಣಿಗಿಲುಗ್ರ ಮನನಿತಂ (ಖಮದ. ೨-೩೮). [ಅದಿರ್‌| * -ಇಸ್ಕು] |35, ಗಂಚೆ: ಅದುರುಗಂಚಿ[ಪಾಠಾಂ. ಅರ್ದ್ರಗಂಚಿ]ಯ ಸೊಪ್ಪು, ಶ್ರೀಗಂಧ, 
ಅದಿರು, “ಅದಿರ್ಕ್‌' ನೋ. ಸೊಗದೆ . . . ಸಕಲ ಪಿತ್ತರೋಗ . . . ಪರಿಹರಿಸುವುದು (ವೈದ್ಯ ಸಾ 
ಅದಿರ್ಕು "ಅದಿರ್ಕ್‌? ನೋ. ೧೦೨). ಅದುರ್ಗಂತಿ : ಮಲ್ಲಿಗೆ ಶಾವಂತಿಗೆ ಇರುವಂತಿಗೆ ಅದುರ್ಗಂತಿ 
ಅದಿರ್ಕು, ಅದುರ್ಕು (ನಾ). ಲೋಹಾಂಶವುಳ್ಳ ಖನಿಜದ್ರವ್ಯ : ಚಿನ್ನದ » « ಎ ಮೊದಲಾದ ಲತಾಗೃಹಗಳಿಂದಲೂ (ಕೃವಾಆ. ೯೬), [7] 


ಅದಿರು ಸಾಮಾನ್ಯವಾಗಿ ಗಣಿಗಳಲ್ಲಿ ಬಂಡೆಗಳಲ್ಲಿ ಸಿಕ್ಕುವುದು (ou ಅದಿರ್ಗುಂತೆ "ಅದಿರ್ಗಂತಿ? ನೋ. 
1, ೫೦). ಅದುರು : ಅಕೃತವೆಂದರೆ ಗಣಿಯಿಂದ ತೆಗೆದು ಕರಗದೆ ಇರುವ |4| ಅದಿರ್ಗೋಲ್‌ (ನಾ). ಕಳ್ಳರನ್ನು ಹೆದರಿಸುವುದಕ್ಕಾಗಿಯೂ 


ಅದುರು ತಾತ ತ ಕೆಮ್ಮಣ್ಣುಗುಂಡಿಯಲ್ಲಿ ಕಬ್ಬಿಣದ ಒಳ್ಳೆಯ | | ಜನರಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿಯೂ ತಳವಾರರು 
ಆದುರು ಹೇರಳವಾಗಿ ಸಿಕ್ಕುತ್ತದೆ (ರೂಢಿ). ಸದ್ದುಮಾಡುವ ಕೋಲು"; ಅಂಗಜನೀರನಬಲ್ಲು ಸಂಗರಂಗೊಳಲಿದೆ 

(ದೇ, ॥ ತನಿ. ಆಯಿಲ್‌ ಇ ಕಬ್ಬಿಣ; ಮಲ. ಅಯಿರ್‌, ಬರ್ಪನೆಂದೊದಜಕಿ ತುಂಬಿಗಳೆಂಬದಿರ್ಗೋಲಲನಾಂತೆಲರ್‌ ತಳವಜನಂತೆ 
ಅಯಿರಮ್‌ ಎ ಕಬ್ಬಿಣದ ಹುಡಿ ; ಯಾವುದಾದರೂ ಲೋಹದ ಅದುರು; ಸಾಜುತನುಗೆಯ್ದುದು ದರ್ಪಕವೀರಸೇನೆಯಂ (ಚಕವಿ. ೬-೩೬) ; ಸಿಂಗದ 
ತುಳು. ಅದ್‌ರ್‌] 45] ರವಂಗೇಳ್ದಾನೆವಿಂಡಿನಂತೆಯುಂ ತಳವಜರದಿರ್ಗೊಲುಲಿಗೇಳ್ದ ಮಜಕೆಗಳ್ಳೆ 


ಅದಿರುಗಂತಿ "ಅದಿರ್ಗಂತಿ? ನೋ. ರಂತೆಯುಂ . . - ಬೆರ್ಚಿ (ಚಿಕವಂ. ೪೧-೭). [ಅದಿರ್‌'* ಕೋಲ್‌) 


ಅದಿರು 


ಅದಿರ್ಚು (ಕ್ರಿ). ನಡುಗಿಸು : ಅಘೌಘಮೆನಿಪ ಕೋಲಕ್ಷಿಸಜಂ ಕರ್ಚಿ | 
ಪಗೆಗಳನದಿರ್ಚಿ ಹರಿಸಮನೊಡರ್ಚಿ (ಉದ್ಭದೇ. ೩-೬೪). i 
[ಅದಿರ್‌, + -ಚು] | 
ಅದಿರ್ಪು,, ಅದುಹ್ಕು (ಕ್ರಿ). ೧. ನಡುಗಿಸು ; ಬೆದರಿಸು: ನಕುಳನಂ | 
ಯಮನನದಿರ್ಪಲ್ವೇಟ್ವಂತೆ ದಕ್ಷಿಣದಿಶಾಭಾಗಕ್ಕೆ ಬೆಸಸಿ (ಸಂಪಭಾ.| 5 
೬-೨೮ ವ); ಶತ್ರುಗಳುಮನಾಭ್ಯಂತರ ಶತ್ರು ಗಳಾಜುಮನದಿರ್ಪಿ [ಪಾಠಾಂ. | 
ನಿದಿರ್ಚಿ]ಗೆಲ್ಲುದಆಿಂದಂ . .. ಜಿತಶತ್ರುನಾಮಮಾಯ್ತನ್ವರ್ಥಂ (ಅಜಿಪು. 
೨-೪೯) ; ತುರು ಷ್ಠ ಮಾಗಥೋತ್ತುಂಗ ನೃಪಾಳಜಾಳಮನದಿರ್ಪಿದ 
ಮೆಯ್ಸಲಿ ಪಾಂಡ್ಮಭೂಭುಜಂ (ಸೌಇಇ. IX-i, ೨೫೪-೧೩ ; 1169) ; 
ಆವಳನದಿರ್ಪದು ಕೃಷ್ಣನ ರೂ ಪವಿಭ್ರೃಮ ೦ (ಜಗವಿ. ೧೧-೪). 
೨. ಅಡಗಿಸು; ದಮನಮಾಡು : ಮದಯುತರಪ್ಪ ವಾದಿಗಳ ದರ್ಪ, 
ಮನೋವದದಿರ್ಪಿ ತತ್ಸಭಾಸದರಭಿವರ್ಣಿಪಂತು (ಸಂರಾಮಾ. ೧-೨೨) ; ; 
ಮದನಮದಾಂಧಕಾರಮನದಿರ್ಪ್ಸಿ ಮಹೋದ್ಧತ ಮೋಹಮಲ್ಲನಂ ವಿದಳಿಸಿ 
(ನರ್ಧಪು. ೧೫-೮೩); ಪೊಸದೇಸೆಯೆನಲ್ಕೆ ಕೋಕಿಲಧ್ವನಿಯನದಿರ್ಪಿ 
ಯೆನ್ನ ಮನಮುಕ್ಛಿರೆ ಪಾಡಿದೆನಾ ನಂತೂ (ದಶಕು. ೫-೭೯). | 15 
೩. ಧಿಕ್ಕರಿಸು; "ಮಾರು: ವನಮಾಲಾಸ್ಪ್ರದನೆಂದು ಯಾದಃಪತಿಯ | 
ನದಿರ್ಷಿಯುಂ (ಜಗವಿ. ೯-೫೩ ವ); ಹುಸಿವನ ಮಾತುಗುಟ್ಟಿದಿರು 
ಲೋಬನ ಮಾತನಡಂಗಿಸಾಜಿಯೊಳ್‌ ಕುಸಿವನ ಮಾತುಗೇಳದಿರು ಹಂಡೆಯ 
ಮಾತನದಿರ್ಪ ಕೂಡೆ ಛಿದ್ರಿಸ್ವ(ಸುವತನ ಮಾತುಗೊಳ್ಳದಿರು . «| 
ಹಬ್ಬೆ ಯ ನಾಯಕನಿರ್ದ್ದ್ವ ತಾಣದೊಳೂ (ಕಇ. 3, ೨೫-೪೭ ; is ಕ 
ಬಲ್‌ಸಿಡಿಲಂ ದಾಡೆಯ ಕೂರ್ಪ್ಪದಿರ್ಪ್ಸೆ ಹುಲಿಯೊಂದಾಕಸ್ಮಿಕಂ . . 
ಪಾಯ್ಡುದುಚ್ಛೃಂಖಳಂ (ಎಕ. ೫1 ದಾವಣ. ೨೫-೧೯ ; 1224). 
ಅದುಹು, : ೪. ಚುಚ್ಚು; ತಿವಿ; ಚೋದಿಸು: ರಾವು ಫಲುಗುಣ 
ಯೆನುತ ಪಾರ್ಥನ ಭಾವ ಕುಡಿಡಮ್ಮಟಿಗೆಯಲಿ ತುರಗಾವಳಿಯನದುಹಿ 
ದನು ಸುಳಿಸಿದನಾಹವಕೆ ರಥವ (ಕುವ್ಯಾದ್ರೋ. ೯-೩೭). ೫. ಭ್ರಮಿಸು; $ 
ಸಂಜೀಹಪಡು (?) : ವಿದಿತ ಲೌಕಿಕ ವೈದಿಕಕೆ ಜಗವದುಹದಂತಿರೆ ಚಿತ್ತ 
ಗೊಡಬೇಕೆಂದು ಕೈಮುಗಿದ (ತೊರರಾ. ೬-೫೩-೨೭). [ಅದಿರ್ಮ್‌ + ಪು) 
ಅದಿರ್ಪು, (ನಾ). ೧. ಅದುರುವಿಕೆ; ಕಂಪನ; ಅಳ್ಳಾಟ : ಉಟ್ಟುದಂ 
ಕಳೆಯದೆ ಕೂಡು ಬೇನೆ ತಳೆದಪ್ಪುದು ಪೊಯ್ಯ ದಿಕೊತ್ತಿಯಾಣುತಿಂಗಳ 
ಬಸಿಟೇಕೆ ಪಾಯ್ತೆಯದಿರ್ಪಿಂ [ಪಾಠಾಂ. ರ್ದಿಂ]ಬಣವೋಡಿದುದಿಂದು | 30 
ನೋಡೆ ಕೂಸಿಅಿಕಿವುದು. ಕಾವುದೀ ಮೊಗಮಂಿತ್ತೆನುತುಂ ಪೆಜಗಾ | 
ಕೂಡಿದಳ್‌ (ಸೂಕ್ತಿಸು. ೧೪-೬೪). ೨. ಹೆದರಿಕೆ; ಭಯ: *ಆಗುರ್ವು | 
. ಅದಿರ್ಪು - ಈ ೧೦ ಭಯಂ” (ಕಶಸಾ. ೧೧-೨೨೩) ; “ಅಳರು 
ಪೆಳರೆಂದದಿರ್ಪೆಂದು ಭಯಮಕ್ಕು ” (ಕಬ್ಬ ಕೈ. ೪೧) ; “ಅದಿರ್ಪು ಬೆಗಳ್‌ | 
ಪೆಳರಟಲೆಂದೆಲ್ಲಿಯು . . ಜಂ ಔಷ 3 (554% ೧೦೮). ೫ 
[ಅದಿರ್‌ + -ಪು] | 
ಅದಿರ್ಪುಗೆಯ್‌ (ಕ್ರಿ). ಅದುರಿಸು ; ನಡುಗಿಸು; ಅಳ್ಳಾಡಿಸು: | 
ಮದಗಂಧಮೆಂದೆ ಸಪ್ತಚ್ಛದಗಂಧಮನೀ ವನೇಭಮಾಘ್ರಾಣಿಸಿ ಆರದ 
ಮಸಕದಿಂದೆ ಪಾಯಲೃದಿರ್ಪುಗೆಯ್ದ ಪುದು ನೋಡ ಕನಕನ] 
(ಆದಿಪು. ೧೧-೬೪). [ಅದಿರ್ಪುು + ಕೆಯ] ls 
ಅದಿರ್ಮುತ್ತೆ (ನಾ). ೬ ಅದಿರ್ಗಂತಿ: “ಅದಿರ್ಮುತ್ತೆಯೆಂಡೆನ್ನುತ್ತ | 
ದಿರ್ಗಂತಿಯುನುಂಡೆನಲ್ಕೆ ಮಾಧವಿಯಕ್ಕುಂ ? (ಕನಿಕಂ. ೭೫) ; ಎರ್ಜಿ| 
ವಾಯದಿರ್ಮುತೆ ತ ಪೊದಬಿ ರ್ರಯೆಕದತು ಸಹಜ ಶಿಥಿಲವೃತ್ತಿಯನಾಳ್ಗುಂ | 
(ಶಮದ. ೪೫). ಇದಕ್ಕೆ ವಸಂತದೂತಿಯೆಂಬ ಇನ್ನೊ ಂದು | 
ಹೆಸರೂ ಉಂಟು: ಮುಗುಳ್ವದನಾದ ಸಂಪಗೆ ಮಡಲ್ವದಿರ್ಮುತ್ತೆ 
ಮರಲ್ಲರಲ್ಲ ಮಲ್ಲಿಗೆ (ಪಂಸಭಾ. ೫-೩೫) ; ಮಲ್ಲಿಗೆಯಿಂ ಕೇದಗೆಯಿಂ 


೧೯೮ 


10 


| 


೩8 


25 


| 


5; 


ಅದು 


1 


ಮೊಲ್ಲೆ ಯಿನದಿರ್ಮುತ್ತೆ ಸುರಗಿಯಾ ಪಾದರಿಯಿಂ ಮೆಲ್ಲನೆ ತೀಡುವ ಗಾಳಿ 
ಯೊಳೆಲ್ಲೆಡೆಯುಂ ಕುಸುಮ ರಜದೆ ರಂಜಿಸುತಿರ್ಕುಂ (ಸೌಇಇ. 1-1, 
೨೪೯-೨೪ ; 1147) ; ನಿನಗೆ ವಸಂತದೂತಿವೆಸರೊಪ್ಪುವುದೆಂತೆನೆ ಮುಂತೆ 
ಬಂದು ನೀನೆನಗೆ ವಸಂತನಾಗಮನಮಂ ನೆಟಕಿ ಸೂಚಿಸಿಕೊಟ್ಟಿ ಯೆಂದು 
ನಂದನವನಲಸ್ಷ್ಮಿ ಕೀರರವದಿಂ ಪೊಗಲ್ಸ್‌ತ್ತ ಪಸಾಯದಚ್ಚಮುತ್ತಿನ 
ಪೊಸಪಚ್ಚಮಂ ತಳೆದವೋಲದಿರ್ಮುತ್ತೆ ಮುಗುಳ್ತುದೆತ್ತಲುಂ (ಚಂದ್ರಪು. 
೭-೪೧). [ಆ ಸಂ. ಅತಿಮುಕ್ತ, ಅತಿಮುಕ್ತಕ] 
ಅದಿವರಿ (ನಾ). ಒಂದು ಬಗೆಯ ಹೆಚ್ಚಿನ ಸುಂಕ (?) : ಜಾವಿಸೆಟ್ಟ 
ಯರು ಕೊಟ್ಟಿರ ಗೌರಬ್ಬೆಗೆ ಅದಿವರಿ ಕೊಟ್ಟಿರ್‌ (ಮೈಆರಿ. ೧೯೩೬, 
೫೫-೯ ; 1054). [ಅದ್ಮಿ (ಆ ಸಂ. ಅಧಿ) * ವರ್ಮಿ) 
ಅದೀಪನ (ಗು). ೧. ಜೀರ್ಣಕಾರಿಯಲ್ಲದ. (ನಾ). ೨. ಅಜೀರ್ಣ. 
[ಸಂ. (ಅ- + ದೀಪನ)] 
ಅದೀರ (ಗು). ದೀರ್ಫವಲ್ಲದ ; ಉದ್ದವಲ್ಲದ. 
[ಸಂ. (ಅ- + ದೀರ್ಥ)) 
ಅದು, (ಸ). ರೂಪಗಳು (ಪುಂ. ಏಕ). ಅವ, ಅವಂ, ಅವನ್‌, ಅವನು, 
ಆಫ (ಸ್ತ್ರೀ. ಏಕ). ಅವಳ್‌, ಅವಳು, ಆಕೆ (ನಪುಂ. “ಕು. ಅದು 
(ಪುಂ. ಬಹುವ). ಅವಂದಿರ್‌, ಅವಂದಿರು, ಅವದಿರು, ಆತಂಗಳ್‌, 
ಆತಗಳು (ಸ್ತ್ರೀ. ಬಹುವ). ಅವಳ್ಲಿರ್‌ (ಪುಂ. ಪ್ರೀ. ಬಹುವ). 
ಅವರ್‌, ಅವರು, ಅವರ್ಗಳ್‌ (ನಪುಂ. ಬಹುವ). ಅವು, ಅವುಗಳು 
(ವಿಶೇ). ಆ. ೧. ದೂರದ ವಸ್ತುವನ್ನಾಗಲಿ ವಿಷಯವನ್ನಾಗಲಿ 
ನಿರ್ದೇಶಿಸಲು ಬಳಸುವ ಸರ್ವನಾಮ: ಪಲ್ಮಿಡಿಗೆ ಕುಜುಮ್ಬಿಡಿ 
ವಿಟ್ವಾರ್‌ ಅದಾನಳಿ[ ಲ) ವೊನ್ನೆ ಮಹಾಪಾತಕಮ್‌ ಸ್ವಸ್ತಿ (ಮೈಆರಿ, 
450) ; ಅದಾನಲಟಿಿವೋರುಂ (ಎಕ. ೪1, ಕೊಪ್ಪ. 
೩೮-೮; 675); ಅದೆಂತೆಂದೊಡೆ (ವಡ್ಡಾರಾ. ೭೩-೯) ; ಕಾವೇರಿಯಿಂದಮಾ 
ಗೋದಾವರಿವರಮಿರ್ದ ನಾಡದಾ ಕನ್ನಡದೊಳ್‌ (ಕವಿರಾ. ೧-೩೬) ; ಅದು 
ಪಿರಿದುಂ ಪ್ರಮಾದಮದುವುಂ ಕುರುರಾಜಥಿನಾಯ್ತು (ಸಂಪಭಾ. ೪-೪) ; 
ಅದಂ ಕೇಳ್ದಾ ಕುಮಾರರಿಂತಪ್ಪ ಕಥೆಯನಿನ್ನೊಂದಂ ಪೇಟಮೆಂಬುದುಂ 
(ಪಂಚತಂ. ೨೦-೧೦); ಕನ್ನಡದೊಳಗೊಂದು ಕಥೆಯ ಪೇಳುವೆನದು 
ನಿನ್ನಾಜ್ಞೆ ಕಂಡಾ ನನ್ನೊಡೆಯಾ (ಭರಚ. ೧-೫) ; ನಾನು ಬಡವಿ ಅತ 
ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆವದನೆ ನಾವು ಅದಕು ಇದಕು 
ಎದಕು (ನಾದಲೀ. ೫೯). ೨. ಪ್ರಶ್ನಾರ್ಥಕ ಸರ್ವನಾಮದ ಆದಿಯಲ್ಲಿ 
"ಅದು? ಎಂಬುದನ್ನು ನಿರ್ದೇಶಕವಾಗಿ ಸೇರಿಸುವುದೂ ಉಂಟು : 
ಅದಾವನಿಲ್ಲಿಗೆ ಬಂದಂ (ಬ ಸ ಪು. ೧೮-೩೩) ; ನಿನ್ನ ಕೋಮಲತನುವನು 
ಪೊಯ್ದವರದಾರ್‌ (ಜೈಮಿಭಾ. ೧೮-೧೦); ಯಾರದು ಕೂಗುನವರು 
(ರೂಢಿ). “ದಾರು”, "ದಾವುದು? ಪರಾ. ಅನ: ಇಂಥವರ ದೆಸೆಯಿಂದ 
ಇಂತುಟಾದುದೆಂದು ಚಿಂತಿಸುತ್ತಿಪ್ಪ ಭಾಷೆಗೆಟ್ಟಿ ಮನದವ ನಾನಲ್ಲವಯ್ಯ 
(ಸಮಾನ. ೧೨); ಬಿಡಿಸಿದನು ಬಂದಜನು ಮೊಮ್ಮನು ಹಡೆದ ಮಗನಿವ 
ನೆಂದು ವಂದಿಸಿ ಮೃಡಗೆ ಬಳಿಕವ ಭಜಿಸಿದನು ಬಾಲೇಂದುಶೇಖರನ 
(ತೊರರಾ. ೧-೮-೩೩) : ಮತ್ತೊರ್ವಳು ವಿಟಿನಿಗೆ ಸನ್ನೆಯ ಮಾಡುವರ್ತಿ 
ಯೊಳ್‌ ಮಲ್ಲಿಗೆಯರಳ ಕತ್ತುರಿಯೊಳಗದ್ದಿ ಕೈತುಂಬಿ ಕೊಡಲದ ಮತ್ತವ 
ನಗುತೈದಿದನು (ಕಂನವಿ. ೨-೮೪). ಅವಂ: ಅವಂ, ಇವಂ (ಶಬ್ದಾನು. 
ಅವನ್‌: ಅಸಿತೋತ್ಸಲ ನರ್ಣನವನ್‌ (ಎಕ. ೩1, 
ಚಿತ್ರದು. ೪೩-೩. ಸು. 500) ; ಶ್ರೀ ಚಿಕುರಾಪರವಿಯ ಗುರವರ ಸಿಷ್ಕರ್‌ 
ಸರ್ಬಣನ್ಹಿ ಅವನ್‌ ಶ್ರಿ ತ ಜತ್‌ (ಎಕ. 11, ೩೬; 750). ಅವನು: 
ನೆಲೆಯನಜಕಿಯದವ ಕೊಲಿಸು ರಾಮನನೆಂದು ಬಲಿದು ಮಂತ್ರಿಗೆ ಪೇಳಲ 
ವನು ನೆಲಮಾಳಿಗೆಯೊಳಿಟ್ಟಿ ವನ ಕೊಲಿಸಿದೆ (ಕುರಾಸಾಂ. 


೧೯೩೬, ೧೬-೧೫; 


೧೮೨-೧೯ )- 


೧-೮೮) ; 


ಅದ್ದು ೧೯೯ 


ಗಣಿತದಲ್ಲಿ ಗಟ್ಟ ಗನಾದ ಅವನು ಲೆಕ್ಕಹಾಕಿದ (ನಾಡಿಗೇ. ೪೭). ಆತೆ: | | 
ಇದಂ ಕೆಡಿಸಿದರೊಳೆ(ಳಾ) ರಪ್ಪೊಡೆ ಇಂತಪ್ಪಾತ (ಇಆ. ೫1, ೧೨೭-೧೩ ; | 
804); ಉಚಕಿದವರಾರಾತನ ಮಸ ಮಸಳಡೆಸಕೆಮನಿಬಪರ್‌ (ಕಾವ್ಯಸಾ. 
೨೩೯ ಶೂದ್ರಕ) ; ತೊಡರ್ಚ್ಜಲಜ್‌ವಾತನಾತನಿಂದಂ ಜಾಣಂ (ಕವಿರಾ. | 
೧-೧೬); ಆತಂ ನಿಜಭುಜವಿಜಯಖ್ಯಾತಿಯನಾಳ್ನಾಳ್ಜನ್‌ (ಪಂಪಭಾ. | 
೧-೧೬) ; ಆತನನು ಕಂಡುದು ತಪಸ್ವೀವ್ರಾತ (ಕುವ್ಯಾಆ. ೨-೧); ಕೃತಿಯ | 
ಪೇಳ್ವಾತ ಸಾಮಾನ್ಯನಹುದು (ಭರಚ. ೧-೧೬); ಆತಂ ಈತಂ ಊತಂ 
(ಶಬ್ದಾನು. ೧೮೧-೨೧); ಈತನ ಮಾತಿಗೆ ಆತ ಸೋತ (ಗಾದೆ. ೩೦೨). | 
ಅವಳ್‌ : ತೊಟ್ಟಿಗೆ ಕೊಳೆ ಮೇಲೆ ಪಾಯ್ದವಳನಪ್ಪಿದನಾ ವಿಭು ತನ್ನ ಶಾಪ| | 
ಮಂ ಬಗೆಯದೆ ಮಿಟ್ತುದೇವತೆಯನಬ್ಬಳುರ್ಕೆಯಿನಪ್ಪು ವಂತೆವೋಲ್‌' 10 
(ಪಂಪಭಾ. ೨-೧೮) ; ಮುಳಿದೆನ್ನನನಪರಾಧೆಯನಟಲ್ಲವಳನಿಂತನಾಥೆಯಂ 
ಮೋದಿದ ಕಾಲ್ಲಳನಾವ ಜನ್ಮಜನ್ಮಂಗಳೊಳಗಾಗಿಯುಮಕ್ಕೈ ಮುಂದೆ ಕೇಳ್‌ 
ತಿನ್ನದಿರೆಂ (ಸುಕುಮಾ. ೫-೮) ; ಸತಿಯವಳ್‌ (ಶಬ್ದಾನು. ೨೬ ಪ್ರಯೋ). | 
| 
| 


ಅವಳು : ಹಿಂದಣ ಬಲಿಯ ತಂಗಿ ಬಳಿಕ್ಕ ದೂರಾಯ್ತವಳ ದೆಸೆಯಿಂದ 
ಬಲವಿರೋಧಿಗೆ (ತೊರರಾ. ೧-೧೦-೧೦) ; ಸಲ್ಲಲಿತ ರಾಜಕೀರನ ನುಡಿಗೇಳಿ |15 
ವಲ್ಲಭ ಬಾರೆಂದಳವಳು (ಕಂನವಿ. ೯-೨೦೦); ಎಲ್ಲ ಜನರನ್ನೂ ವಸ್ತು | 
ಗಳನ್ನೂ ವಿಷಯಗಳನ್ನೂ ಅವನು, ಅವಳು, ಅವರು, ಅದು ಮೊದಲಾ 
ದುವು ಸೂಚಿಸುತ್ತವೆ (ಮಧ್ಯಮ. ೨೯); ಅವಳಿಗೂ ಸಹ ತನ್ನಲ್ಲಿ ಅನಾದರಣೆ 
(ಮಹಾಗ. ೧೨). ಆಕೆ: ಶರೀರದೊಳೆತ್ತಂ ರೋಮಾಂಚ ಕಂಚುಕಂ 
ಮದಿರಾಮದವಾಗಿಸೆ ತೆಗಟ್ಟಿನಾಕೆಯ ನುಡಿಯೊಳ್‌ (ಕವಿರಾ. ೩-೯); |20 
ಆಕೆಯುಮಾ ಪಾಂಗಿನೊಳ್‌ ದಿವಸಕ್ಕಂ ಬಡ್ಡಿಸೆ (ವಡ್ಡಾರಾ. ೭೧-೫); 
ಪೊಸತಲರ್ದ ಬಿಳಿಯ ತಾನರೆಯೆಸಬ್ಗಳ ನಡುನಿರ್ಪ ಸಿರಿಯುಮಾಕೆಯ | | 
ಕೆಲದೊಳ್‌ ನಸುಮಸುಳ್ಳು ತೋರ್ಪಳೆನೆ (ಪಂಪಭಾ. ೧-೪೦) ; ಇರಸಲ್ಲ| | 
ದೆಂದು ಮುತ್ತಿನ ಸರಮನದಂ ಕೊರಲೊಳಾಕೆ ಕಟ್ಟದಳಾಗಳ್‌ (ಕಾದಂಉ. | 
೧೨೨) ; ಆಕೆಗೆ ಯತುಕಾಲ ಪ್ರಾಪ್ತಿಯಿಂ ಗರ್ಭಮಾಗೆ (ಪಂಚತಂ. | 25 
೧೮೪-೧೦); ಭೂಮಿ ತಾ ಬೇಡಿದಳು ಪುತ್ರನನಾಕೆಯಲಿ ಜನಿಸಿದನು ನರಕಾ 
ಸುರನು (ಕುವ್ಯಾಕ. ೩-೭೧) ; ನನ್ನಾಕೆ ಒಲೆಯ ಮೇಲೆ ಹಾಲಿಟ್ಟು ಬಂದು 
ಕಾಫಿ ಪುಡಿ ಇಲ್ಲ ಎಂದಳು ಸದನ ಧ್ವನಿಯಲ್ಲಿ (ಮಗಮಾಂ. ೪೯). | | 
ಅವಂದಿರ್‌ : ಪಲರುಮನೋಡಿಸಿ ಇಪ್ಪತ್ತಲ ಅರ್ಕೊನ್ನು ತಾಕ ಅವನ್ನಿ | 
| 
| 


ರುಳ್ಳೆಲ್ಲುದೀ ಶೂರಗತಿ ಪೆತ್ತು (ಎಕ. ೫%, ಕೋಲಾರ. ೨೩೨-೪ ; 750) ; [30 
ಅವಂದಿರಾಗಳೆ ಬೀಡಿಂಗೆವರಿದು ರಜಸ್ವಲೆಯಾಗಿರ್ದೇಂ ಮುಟ್ಟ। 
ಲಾಗದೆನೆಯುನೊತ್ತ ೦ಬದಿಂಡೊಳಗಂ ಪೊಕ್ಕು (ಪಂಸಭಾ. ೭-೪ ವ);! 
ಅವರ ಪೋದೊಡವಂದಿರ ಕಬ್ಬಮಿನ್ನುಮಿರ್ಪುವು (ಗದಾಯು. ೧-೪೭) ; 
ಅವಂದಿರ್‌ ಅತಿವರ್ತಿಯಪ್ಪ ಮತ್ತಗಜಂ ಕಂಭಕ್ಕೆ ತರ್ಪಂತೊತ್ತಂಬದಿಂ 
ಬಂದು ಪಿಡಿವೆತ್ತ ಕಳ್ಳ ನಂತೆ ಸಿಡಿಮಿಡಿಗೊಳುತ್ತಿರ್ದುಂ (ಪಂಚತಂ. |35 
೧೮-೧೯). ಸಕು: ತನ್ನ ಮಣಕಿದು ಲಿಂಗವ ಮಜಕಿವುದು ತನ್ನ 
ಮಣಿಯದೆ ಲಿಂಗವ ಮಆಕಿವ ".ಟೋಗವಿನ್ನೆಂಥಾದೋ? ಸುಡು ಸುಡು | 
ಅನಂದಿರು ಗುರುದ್ರೋಹಿಗಳು, ಆಚಾರಭ)ಷ್ಟರು (ಅವಚಂ.೧೫೩-೭೦೩). | | 
ಅವದಿರು: ಎನಲಿಕವದಿರಲೊಬ್ಬರೊಬ್ಬರ ತಿನಲಿಕೆದ್ದರು. (ಸಂಭಪ. | 
೫-೨೨); ಭೂಪತಿತಿಲಕ ಸಿಕ್ಕಿ ದನವದಿಕೊಡ್ಡಿ ದ ಬಲೆಗೆ ಬಂದನು(ಕುವ್ಯಾಸ 
೧೪-೪೬) ; ಯಗಳ. ಳಿ]ವದಿರು ನಭೋಗ್ರಕೆ | 
ಹವಿಗೊಂಬಮರನಿಕರದ ಹೆಡೆಕೆ ಬಾರಿಸಿ ಬಾಚುತಿರ್ದರು ಬಾಯ ತುತ್ತು 
ಗಳೆ. (ತೊರರಾ. ೧-೧೧-೪). ಆತೆಂಗಳ್‌ : ಆತಂಗಳ್‌, ಈತಂಗಳ೯, 
ಊತಂಗಳ್‌ (ಶಮದ. ೧೫೦ ಪ್ರಯೋ). ಆತೆಗಳು : ಸೋತುದರಿಬಲ; 
ಹೋಗೆನುತ ಮುಯ್ಯಾಂತು 1 ಜತ gd 
ದಿತ್ತನೈ ಕರ್ಪುರದ ಎೀಳಿಯವ (ಕುವ್ಯಾದ್ರೋ. ೪-೧೧) ; ಕರೆ ನಿಮ್ಮಾ: ತ] 


ಅದ್ದು 
ಗಳನೀ ಭ್ರೂ ಇಹತ್ಯಾ ಪಾತಕಕ್ಕ ಂಜುವೆನೆನುತ ಕೈಕೊಂಡನಾ ದ್ರೋಣ 
(ಕುವ್ಯಾದ್ರೋ. ಗ ಅನಲ್ಲಿರ್‌ : ತಳೆಂಗಳ್‌ ನೋಯವೇ ಮಟ್ಟಿ ದಂ 
ದೆಂದವಆಕಿಸಳನವಲ್ಲಿರ್‌ ಮೆಟ್ಟದರ್‌ ಮೆಟ್ಟಿಕೆಂಬಂತೆ (ಆದಿಪು. ಸ ; 
ಗಾಣತಿಯರಿರ್ವರುಂ ಮತ್ತ್ರಾಣದಿನಗ್ಗಳಮವಳ್ಲಿರಂ ಭಯ ನಶದಿಂ 


ಕ್ರೋಣೀಶಂ ಕುಡೆ ಕೊಳ್ಳದೆ ಮಾಣೆಂ (ಶಾಂತಿಪು. ೨-೬೨) ; ಗೋಳಿಟ್ಟು 
ಸತಿಯರಂ ವೈಹಾಳಿಯನೇಜಕಿದನವಳ್ಳಿರ ಡಾವಣಿಯಂ ಲೀಲೆಯೊಳೆ 


ಕಟ್ಟದಂ(ಸೌಇಇ. IX-1, 0೧೮-೪೩; 1057). ಅವರ್‌: ಅವರ್‌ ಸ್ವರ್ಗ್ಗಾಗ್ರ 
ಮಾನೇಆಿದಾರ್‌ (ಎಕ. 11, ೨೭-೨; 700) ; ಇವರವರ್ಣೆ ಕಪಟಿದಿಂದಂ 
ಸವಿನಯದಿಂದೆಜತಿಯೆ (ಧರ್ಮಾಮೃ. ೨-೨೦೪) , ಅವರಿಂ ಕಿಜಕಿಯಂ 
ಪಿರಿಯಂ ಭುವನ ಜನಕ್ಕೆ (ನೇಮಿಪೆ. ೧-೩೪); ಅವರ್ಪೋದರ್‌ (ಶಬ್ದಾನು. 
೨೭ ಪ್ರಯೋ) ; (ಶಾಂತಿಪು. ೧-೪೬ ; ಎಕ. 11, ೧೩೩-೫೦ ; 982 ; ಅಜಿಪು. 
೧-೯; ಸುಕುಮಾ. ೪-೨ ವ; ಧರ್ಮಾಮೃ. ೨-೨೦೪ ಮೋ). ಅವರು ; ಅವ 
ಕೊಳಗಲಕೆ ನಿಂದ ರಿಪುಗಳ ಜವನ ಬೋನವ ಮಾಡದಿದ್ದರೆ (ಕುವ್ಯಾದ್ರೋ. 
೪೨೩೯) ; ಆ ಜನೇಶ್ವರನಿರಿಸಿ ಮುದದಲಿ ಪೂಜಿಸಿದನವರುಗಳ (ತೊರರಾ. 
೧-೭-೩೯) ; ಅನರೆಡೆಯೊಳಗಾ ಪುರಕಧಿಪತಿಯಾದ ಭುವನೇಶನ ದಿವ್ಯ 
ಭವನ... ರಾಜಿಸಿತು (ಕಂನವಿ. ೨-೭೮). ಅವರ್ಗಳ್‌ : ಪದ್ಮರಥನೆಂಬೊ 
ನರಸನಾತನ ಮಹಾದೇವಿ ಪದ್ಮಶಿ ಶ್ರೀಯೆಂಬೊಳಂತವರ್ಗಳಿಷ್ಟ ವಿಷಯ 
ಕಾಮಭೋಗಂಗಳನನುಭವಿಸುತ್ತಿರೆ ಟಃ ೬೭-೧೪). ಅವು: ನವ 
ನಳಿನೀವನಂಗಳ ಪರಾಗರಜಂಗಳನುಂಡು ಮುನ್ನಮಂತವನೆ ವಿಯತ್ತಳ 
ಭ)ಮಣವಿಹ್ವಲನಾಗಿ ಬಟಲ್ಲು ಕಾಲನಂತೆವೊಲಿರೆ ಕೆಂಪು (ಪಂಪಭಾ. 
೪-೪೬) ; ಪೂಣ್ಣೆರಡಂ ತೀರ್ಚಿದೆನಿರ್ದಪುನೆರಡುಮವಂ ತೀರ್ಚಿ ತೀರ್ಚ 
ದಿರ್ಪೆನೆ ಪಗೆಯಂ (ಗದಾಯು. ೧-೬೯); ಹರಂ ಗಿರಿಸುತೆಗೆ ಪೇಟಾ ಕಥೆ 
ಗಳಂ ಪೈಶಾಚಕ ಭಾಷೆಯೊಳ್‌ ಬೃಹತ್ಯಥೆಗಳಂ ಮಾಡಿ ಪೆ:ಖಕ್ನೊಡವಂ 
ವಸುಭಾಗಭಟ್ಟಂ ಕೇಳ್ದು (ಪಂಚತಂ. ೧೩-೨) ; ಇವು ಲೇಸವು ಲೇಸೆಂಜೀ 
ವಿವರದೊಳೇಂ (ಧರ್ಮಾಮೃ. ೧-೧೫೩). ಅವುಗಳು: ಅವರ ರಾಜಕೀಯ 
ಕಾರ್ಯಕಲಾಪಗಳು ಅಪ್ರತ್ಮಕ್ಷನಾಗಿ ಕಾಮ್ಕೋನ್ನತಿಗೆ ಸಹಾಯಕವಾಗಿ 
ದ್ಹೆರೂ ಅವುಗಳಿಂದ ಸಾಹಿತ್ಯಕ್ಷೇತ್ರದಲ್ಲಿ ಬಹುನಷ್ಟ ಸಂಭವಿಸಿದೆಯೆಂದು 
ಊಹಿಸಿದರೆ ತಪ್ಪಾಗಲಾರದು (ಸಾಹಿಸಂ. ೯೫). ಆ: 
ದೊಳ್‌ (ಆದಿಪು. ೨-೪೦ ವ); ಆ ಸೃತಿ ಮುನ್ನಂ ಚೆಲ್ವಿಂಗಾಕರಮೆನಿಸಿರ್ದು 
ಮತ್ತೆ ಕನ್ನಡಿಸಿತ್ತಿನ್ನೀ ಕವಿತೆಯಂ (ಕಾದಂಪೂ. ೬); ಇತ್ತಲರ್ಜುನನಾ 
ಶ್ರಿಗರ್ತೆಂಗಿತ್ತ ನವಸರವನು (ಕುವ್ಯಾದ್ರೋ. ೨-೨೮); ಆ ಅಧಿಕಾರಿಯು 
ನ್‌ ಹುಡುಗನನ್ನು ತನ್ನ ವಶಕ್ಕೆ ಕೊಡಬೇಕೆನ್ನು ತ್ತಾನೆ (ಚಿತ್ರಕೂ. ೩೩). 
ಅದಲ್ಲದೆ, ಅಡಲ್ಲಕೆಯು ಅದುಮಲ್ಲದೆ, ಅದುಮಲ್ಲದೆಯುಂ, 
ಅದೆಂತೆಂಜೊಡೆ- ವಿಷಯವನ್ನು ಮುಂದುವರಿಸಿ ಹೇಳುವಲ್ಲಿ ಬಳ 
ಸುವ ಉಕ್ತಿ: ನೀತಿಶಾಸ್ತ್ರಮುಂಟದಲ್ಲದೆಯುಂ (ಪಂಚತಂ. ೧೬-೧೯); 
ಆದೆಂತೆಂದೊಡೆ (ವಡ್ಡಾರಾ. ೨-೬); ಜಗನ್ಮಯನಾದ ಆಗಿಯೂ ಜಗದ 
ಸ್ಥಿತಿಗತಿ ಇಲ್ಲ ಅದೆಂತೆಂದೊಡೆ (ಅದವ. ೯). ಅದಾಗಿ - ಪತ್ರವ್ಯವಹಾರ 
ದೆಲ್ಲಿ ಪ್ರ ಪ್ರಸ್ತು ಸತವಿಷಯವನ್ನು ಪ್ರ ಪ್ರವೇಶಗೊಳಿಸುವ ಮಾತು: ಅದಾಗಿ 
Wei ಕುಶಲೋಪರಿ ಸಾಂಪ್ರತ (ರೂಢಿ); ರಾಮಪ್ಪನು ತಿಮ್ಮಪ್ಪನಿಗೆ 
ಬರೆದುಕೊಟ್ಟ ಕ್ರಯಪತ್ರ ಅದಾಗಿ (ರೂಢಿ). ಅದು ಇದು ಎನ್ನು, 
ಅದಿದೆನ್ನು- ಡು ದು ನೋಡು ; ಸಂಶಯಪಡು: ಅದಿದೆನ್ನದೆ 
ಜಾತಕ ಎತಡೊಳವುದು ಗಣಿತಧರ್ಮಮಂ ಸಕಳಜಗದ್ವಿ 'ದಿತಂ ಚಂದ್ರ 
ಪ್ರಭಚರಿತದೊಳಆವುದು ಕಾವ್ಮೃಧರ್ಮನಮುಂ (ಜಾತತಿ. 
೨೪-೪೦) ; ಅದು ಇದು ಎನ್ನದೆ ಹೇಳಿದ್ದಕ್ಕೆ ಒಪ್ಪಿಕೊ (ರೂಢಿ); ಅದು 
ಇದು ಎಂದುಕೊಂಡು ಕೆಲಸ ಕೆಟ್ಟುಹೋಯಿತು (ರೂಢಿ). ಅದೆತಾನೆ, 
ಅದೇತಾನೆ ಇ ಆಗತಾನೆ: ಅವನೊಬ್ಬ ವರ್ತಕ. ಅವನು ಅಜಿತಾನೆ 


ಡ್‌ 
ಆ ಪ್ರಸ್ತಾನ 


~ಅದ್ದು ೨೦೦ ಅದುರುಗಂಚೆ 


ಉಪಾಹಾರ ಪಾನೀಯಾದಿಗಳನ್ನೂ ಮುಗಿಸಿ ತುಂಬ ಹುರುಪಿನಿಂದಿದ್ದನು | [ಡೇ. ॥ `ತಮಿ, ಅದುಜ್ಗು. ತೆಲು. ಅದುಕು ಇ ಅಂಟಕೊಳ್ಳು ; 
(ಪುನರು. ೨೩) ; ಅದೇತಾನೆ ಪೊಟ್ಟಣದಿಂದ ತೆಗೆದ ಗಮಗಮಿಸುತ್ತಿದ್ದ | ಕೊಡು ; ಸೇರು] 
ಸಾಬೂನನ್ನು ಅವಳು . . . ಈಸಿಕೊಂಡು ಬಂದಿದ್ದಳು (ಪುನರು. ೬೫).| | ಅದುಗೊ "ಅದೆಕೊಳ್‌? ನೋ. 


ಅದೇ ಹತ್ತಿಗದೇ ನೂಲು - ಹೇಳಿದ್ದನ್ನೇ ಹೇಳುವುದು; ಚರ್ವಿತ| | ಅದುಬುತೆ "ಅದುಭುತ' ನೋ. 
ಚರ್ವಣ: ಎಲ್ಲವೂ ಅದೇ ಹತ್ತಿಗದೇ ನೂಲು (ನಾಡೋಜ. ೩೬೦).| 5| ಅದುಭುತ, ಅದುಬುತ, ಅದ್ಧೂತ, ಅರ್ಬುತ, ಅರ್ಬುದ (ನಾ). 
"ಅದ? ಪರಾ. | ಅತ್ಯಾಶ್ಚರ್ಯ ; ಸೋಜಿಗ; ಅದ್ಭುತ: ಗೌರೀರಮಣನದುಭುತವ 
[ದೇ. ॥ ತಮಿ. ಮಲ. ಅದು ; ತುಳು. ಅವು; ಕೊಡ. ಆದಿ; ನೊಂದಿದನು (ಬಸಪು. ೫೭-೬೩) ; ಪದಹತಿಯೊಳದುಭುತವ ತೋಟಜಕಿ 
ತೆಲು, ಅದಿ; ಕೊಲಾ. ಗೊಂಡಿ. ಅದ್‌ ; ಕುಣ. ಆರಿ] ದುದಾ ಮಹಾಸಭೆಗೆ (ಕುವ್ಯಾವಿ. ಓರಿಇ. ೪-೬೬) ; ಕೆದಆಸಿತಧ್ವರ್ಯಾದಿ 
-ಅದ್ಳು (ಪ್ರ). ಕೆಲವು ಕ್ರಿಯಾವಿಶೇಷಣಗಳನ್ನು ಸಾಧಿಸುವ; ಯತ್ವಿಜರದುಭುತದ ಭೀತಿಯಲಿ (ತೊರರಾ. ೧-೧೧-೧೨). "ಅದುಭುತ 
ಪ್ರತ್ಯಯ : ಅನುಕೃತಿ ಪದಮೊದವೆಯುಮದುವನೆಯೆಂಬೆರಡುಂ ಪದಾಂ |10, *ಣೆ]' "ಅದುಭುತಜೊಬ್ಬೆ' ಪರಾ. ಅದುಬುತೆ : ಅತಿಚಿತ್ರವಿಧಗಳಿಂ 


ತ್ಯದೊಳ್‌ ಬರೆಯುಂ ನೆಟ್ಟನೆ ತಾವವ್ಯಯಮಪ್ಪವು * * * ಅದುಗೆ ಸಿಂಗರವಗೊಂಡಿರುವ ಅದುಬುತದ ಸೌಂದರ್ಯದಾಳಿಕೆಯನು (ವಿಸೀಗೀ. 
ನೂಂಕದು (ನೂಕದು), ನೂಳದು, ತೆತ್ತದು (ತೆಕ್ಕದು) (ಶಮದ. ೩೦೦, ೨೪). ಅದ್ಭೂತ : ಆ ಪುರದ ಲಿಂಗಸಂದೋಹವೊಡನೆ ಉರುಳುತೆಯ್ದಿ 
ಪ್ರಯೋ). ದವು ಫಿರಕದ್ಯೊ ತವಾಯ್ತೆಂದು (ಗುರುಚಾ. ೧೧-೨೨). ಅರ್ಬುತ : 

ಅದುಕಾರಣ (ಅ). ಆ ಕಾರಣದಿಂದ; ಅದರ ಪರಿಣಾಮವಾಗಿ: | ಹಬ್ಬಿದಾ ಮಲೆ ಮಧ್ಯದೊಳಗೆ ಅರ್ಬುತಾನೆಂತೆಂಬ ವ್ಯಾಘ್ರನು ಗಬ್ಬಿತನ 
ಆತನುಂ ನೀಮುಮೊಂದೆಡೆಯೊಳಿಕೆ ಕಿಸುಜುಂ ಕಲಹಮುಮೆಂದುಂ |15 ದೊಳು ಬೆಟ್ಟಿದಾ ಅಡಿಕಿಬ್ಬಿಯೊಳು ತಾನಿರುವನು ( ಗೋಹಾಡು. ಎತ 
ಕುಂದದದುಕಾರಣಂ ಗಂಗಾನದಿಯ ದಕ್ಷಿಣ ತಟಿದೊಳ್‌ (ಪಂಸಭಾ. ಅರ್ಬುದ : ಅರ್ಬುದದ ಕಾನನದ ಮಧ್ಯದಿ ನಿರ್ಭರದಿ ಮಾತೆಯನು 
೨-೯೨ ವ); ತೊಲಗದಗ್ಗದ ಭಾಷೆಯದುಕಾರಣವತುಳಬಲನು (ಬಸಪು. ನಾಲ್ವರನೊಬ್ಬುಳಿಯೊಳೊರಗಿಸಿದ (ಜಿನಭಾ. ೧೪-೪). [ಸಂ. ಆದ್ಭುತ] 
೨೧-೪೪) ; ಆದುಕಾರಣದಿಂ ನಿಜಧೈರ್ಯದೆ ಗಣಿಸದೆ ಮುಂದೆ ಬರ್ಪುದಂ|, | ಅದುಭುತಕಣೆ (ನಾ). ಅದ್ಭುತವಾದ ಬಾಣ: ಕಆಕದರದುಭುತ 
ಬುಧರಲ್ರೆಂಬುದನೆಸಗದೆ ಬೆಳ್ಚಸವಾಳ್ವುದು ಕೆಜ್ಜಂ ಸಜ್ಜನಾಬ್ಹವನದಿನ ಕಣೆಯ ಸಜಕಿವಳೆಯ (ಕುವ್ಯಾದ್ರೋ. ೩-೨೬). [ಅದುಭುತ + ಕಣೆ] 
ನಾಥಾ (ರಾಜಶೇ. ೧೩-೧೮). ಗ "ಅದುಕಾರಣದಿಂ' ಎಂಬ ತೃತೀ|20| ಅದುಭುತಬಲ (ನಾ). ಅದ್ಭುತವಾದ ಸೈನ್ಯ: ಕವಿದುದದುಭುತಬಲ 
ಯಾಂತರೂಪವೂ ದೊರೆಯುತ್ತದೆ. [ಅದ್ದು * ಕಾರಣ] ಮುರಾರಿಯ ತಿವಿದರಡಗಟ್ಟದರು (ಕುವ್ಯಾಕ. ೧೪-೧೪). 

ಅದುಕು "ಅತುಕು' ನೋ. [ಅದುಭುತ + ಬಲ] 

ಅದುಕುಳಿ (ನಾ). “ಹರ್ಷ? (ಚತುನಿ. 8.1, ೩೩). [?) ! ಅದುಭುತಜೊಬ್ಬೆ (ನಾ). ಅದ್ಭುತವಾದ ಗದ್ದಲ; ಅತಿ ಪ್ರಬಲ 

ಅದುಗಾಣ್‌ (ಕ್ರಿ). ಅದನ್ನು ನೋಡು : ಒಗೆದ ಸಮಗ್ರಚಂದ್ರನ ವಾದ ಸದ್ದು: ವಾದ್ಯದ ರಣಿತವದ್ರಿಯನೊದೆದುದದುಭುತಬೊಚ್ಚಿಗಳ 
ವಿಹಾರಮೆನಲ್ಕೈ ಕುಮಾರಕಂ ಬರಲ್‌ ಸೊಗಯಿಸೆ ಭಾಮಿನೀಕುವಳ [25] ಲಳಿಯ (ಕುವ್ಯಾಗ. ೧-೭). [ಅದುಭುತ * ಬೊಬ್ಬೆ,] 
ಯೋತ್ಸವಮಂತದುಗಂಡು ಮಾಣ್ಣುಮೆ (ನೇಮಿಪು. ೩-೧೩೦). ಅದುಭುತರಣ (ನಾ). ಅದ್ಭುತವಾದ ಯುದ್ಧ : ಅಲ್ಲಿಯದುಭುತ 

. [ಅದ್ದು * ಕಾಣ್‌] ರಣವನಪ್ರತಿಮಲ್ಲ ಮಾರುತಿ ಕೇಳಿದನು (ಕುವ್ಯಾಕ. ೧೩-೩೦). 
ಅದುಗಿಡು (ಕ್ರಿ). ಅದು (ಹಿಂದೆ ನಿರ್ದೇಶಿಸಿರುವುದು) ತಪ್ಪಿ [ಅದುಭುತ * ರಣ] 


ಹೋಗು ; ಕೆಟ್ಟುಹೋಗು : ಜನಕಂಗೆ ಜಲಾಂಜಲಿಯಂ ತನೂಭವಂ ಅದುಭುತಾಕಾರ (ನಾ). ಅದ್ಬುತವಾದ ಆಕಾರ; ಅತಿ ದೊಡ್ಡ 
ಕುಡುವುದುಚಿತಮದುಗೆಟ್ಟೀಗಳ್‌ ನಿನಗಾಂ ಕುಡುವಂತಾದುದೆ ತನೂಜ!30 ಆಕಾರ: ಬೆದಜ್‌ ಹಾಯ್ದುದು ಘೋರರಕ್ಕಸನದುಭುತಾೂಕಾರದ ಮಹಾ 
ನೀಂ ಕ್ರಮವಿಪರ್ಯಯಂ ಮಾಡುವುದೇ (ಗಡಾಯು. ೪-೬೧) ; ನೀನಿನಿತು | |. ಭಯಕಧಟಭಟರಸು (ತೊರರಾ. ೬-೨೮-೧೦). 
ಕಾಲಂ ನಾಂ ಬರ್ಪಾಗಳಿದಿರ್ವಂದು ಸೇವೆಯಂ ಮಾಡುತ್ತಿರ್ದೆ ಈಗಳದು | | [ಅದುಭುತ + ಆಕಾರ] 
ಗೆಟ್ಟು ಕರೆಡೊಡಂ ಮೊದಲಾಗಿ ಸರಂದೋಆಿದಪೆಯಿಲ್ಲ (ಪಂಚತಂ. | ಅದುಮು (ಕ್ರಿ). ಅಮುಕು; ಒತ್ತು: ಇಷ್ಟುಹೊತ್ತಿನವರೆಗೆ ಅದುಮಿ 
೩೮-೧೦). [ಅದು * ಕಿಡು(< ಕೆಡು)) ಹಿಡಿದಿದ್ದ ನೋವಿನ ಬಾಧೆ ಈಗ ಕಾಣಿಸಿತು (ರಂಗರೋ. ೧೮) ; ಗಂಟಲಿಗೆ 
ಅದುಗಿಸು (ಕ್ರಿ). ೧. ಒತ್ತಿ ಮೆತ್ತಗೆ ಮಾಡು (8). ೨. ಕುಗ್ಗಿಸು; ;35| ಬಂದ ದುಃಖ ಅದುಮಿ ಹಿಡಿದು ಬಂದ ಮಾತು (ನಡೆದಾ. 11, 1229) ; 
ಉಡುಗಿಸು : ಇದುವರೆಗೆ ತಾ ಕೊಡುವ ಧನವನು ವದಗಿಸದೆ ಇವನಿರ್ದ| | ಈ ದೈಹಿಕಾಕರ್ಷಣೆಯನ್ನೇಕೆ ಅದುಮಿಡಬೇಕು? (ಸೋತುಗೆ. ೧೦೦). 
ಕಾರಣ: 'ಅಡುಗಿಸುತ . ಬಂಧಜೊಳು. ಮೂರುತಿ ಕೊಡುವ ಭನಕೀಗ | [ದೇ. ॥ ತೆಲು. ಅದುಮು; ಕೊಲಾ. ನಾಯ್ಕಿ. ಅದುಮ್‌ ; 
(ಹಮಚ. ೧೧೬). [ಅರು ಸ] ಗೊಂಡಿ. ಅದ್‌ಮನ] 
ಅದುಗು, ಅದಿಗು (ಕ್ರಿ). ತಗ್ಗು; ಕುಗ್ಗು; ಅಮುಕಿಹೋಗು ;! | ಅದುರು "ಅದಿರ್ಸ್‌' ನೋ. 
ಉಡುಗು : ಉದುರಿ ಹಲು ಚಿನ್ನುಜುಗಿ ಕೈ ಕಾಲದುಗಿ ಮಸ್ತಕ ನಡುಗಿ; 40, ಅದುರು. (ಕ್ರಿ). “ಒಣಗು ” (ಜಾನಕೋ. ೧೨) ; ಬೆಳೆ ಅದುರಿದವು 
(ಪ್ರಹ್ಲಾಚ. ೮-೫೫); ಚದರಿದಳಿಕುಂತಳವು ಆಲಿಗಳದುಗಿದಂಬಕ ಹಸ್ತಗಳ | (ಜಾನಕೋ. ೧೨); ಉದುರಲಿಹ ತರಗೆಲೆಯು ಅದುರಿ ಬೆಳ್ತಿರುವಂತೆ 
ಮುಗಿದೆದೆಯ ಭಾವದೊಳಿರ್ದ ಸತಿಯನು ಕಂಡ ಮಾರುತಿಯು (ಜಿನಭಾ. | ಅದುರಿ ಬಸವಳಿದೆಂದಿಗೂ ದಣಿವೆವೇಕೊ (ಎಸೀಗೀ. ೭). [ ದೇ, ?] 
೫೨-೪೪) ; ಬೆದರುವುದು ತರವಲ್ಲ ಅದುಗಿ ವ್ಯಾಕುಲದಿ (ಹಮಚ. ೨೬).| | ಅದುರು "ಅದಿರ್ಕು' ನೋ. 
ಅದಿಗು: ಫಣಿಪತಿಯಗಿಯೆ ಕೂರ್ಮಪತಿಯದಿಗಿಯೆ ತಾರಾಗಣಂ ವುದಿಕಿ | | ಅದುರ್ಕು (ನಾ). ತಲೆಯ ಕೂದಲ ಬುಡದಲ್ಲಿ ಕಾಣಿಸಿಕೊಳ್ಳುವ 
ನೆಲನದಿರೆ ಕುಲಗಿರಿಗಳಳ್ಳಾಡೆಯಣುವನದಟಂ ಸಿಂಹಲಂಘನದೆ ಲಂಭಸಿದ |45, ಹೊಟ್ಟಿ ನಂಥ ಬಿಳಿಯ ಪುಡಿ; ಹಗರು (6). (ದೇ. ?] 
ನಂಬುಧಿಯ ದಾಂಟ ಲಂಕಾದ್ವೀಪಕೆ (ಕುಮುರಾ. ೧೩-೧೨). ಅದುರುಗಂಚಿ "ಅದಿರ್ಗಂತಿ' ನೋ. 


ಅದುರುಗುಂಡಿಗೆ 


ಅದುರುಗುಂಡಿಗೆ (ನಾ). ೧. (ಹಲವು ಕಾರಣಗಳಿಂದ ಉಂಟಾ | 
ಗುವ) ಹೃದಯ ಕಂಪನವೆಂಬ ವ್ಯಾಧಿ; ಹೃದಯವ್ಯಾಧಿ. 
೨. ಪುಕ್ಕಲುತನ; ಅಂಜುಬುರುಕತನ: ತಾತಾ ಅವರು ಅದುರು 
ಗುಂಡಿಗೆಯವರಲ್ಲ (ಭಾಗ್ಯಶಿ. ೧೧). ೩. “ಮೂರ್ಛೆ ಹೊಂದುವುದು * 
(ಜಾನಕೋ. ೧೨). [ಆದುರ್ಕು (ಆ ಅದಿರ್ಕ್‌) * ಗುಂಡಿಗೆ] 
ಅದುರುರೋಗೆ (ನಾ). ಮೈಕೈೈಯ ನಡುಕ ಬರುವ ಒಂದು ರೋಗ; 
ನಡುಗುವ ರೋಗ : ನನ್ನ ಕುರಿಗಳ ಹಿಂಡಿಗೆ ಇಂಥಾ ಅದುರುಕೋಗ | 
ಬಂದು ಎಲ್ಲಾ ಉದುರಿ ಹೋಯಿತು (ಕಥಾಮಂ. ೯-೧೦). | 
| 
| 


(ಅದುರು, (ಆ ಅದಿರ್ಕ್‌) * ರೋಗ] 
ಅದುರುವಾಯು (ನಾ). ಶರೀರದ ಎಲ್ಲ ಅವಯವಗಳಾಗಲಿ |1 
ಯಾವುದಾದರೊಂದು ಭಾಗವಾಗಲಿ ಅದುರುವಂತೆ ಮಾಡುವ 
ಒಂದು ವಾತರೋಗ: ಚಿಕ್ಕವೀರಪ್ಪ ವೊಡೆಯರವರು ಚಿಕ್ಕಂದಿನಾರಭ, 
ಶೆರೆಮನೆವಳಗೆ ಇದ್ದದ್ದರಿಂದ ಶರೀರದಲ್ಲಿ ಅದ[ದು]ರುವಾಯು ಸಂಭವಿಸಿ 
ಕೊಂಡು ಇತ್ತು (ರಾಜೇಂದ್ರ. ಆ). [ಅದುರು (ಆಅದಿರ್ಕ್‌) * ವಾಯು] 
ಅದುರ್ಗಂತಿ "ಅದಿರ್ಗಂತಿ' ನೋ. 
ಅದುವ "ಅದವ? ನೋ. 
ಅದುವದು (ನಾ). ೧. ವಿಚಾರಮಾಡುವುದು ; ವಿಮರ್ಶಿಸುವುದು 
“ ಅದುವದು ಇ ವಿಚಾರಿಸುಹಂ  (ಶಮದ. ಪರಿ. ೨). ೨. | 
ಸಂದೇಹ; ದಿಗ್ಭ ಮೆ (9). [1] | 
ಅದುವು "ಅದವು' ನೋ. | 
ಅದುಷ್ಟ (ಗು). ದುಷ್ಟವಲ್ಲದ; ದೋಷವಿಲ್ಲದ ; ಸಭ್ಯ. [ಸಂ.] 
ಅದುಪ್ಪ ಕಾರಕ (ನಾಶಿ. "[ವ್ಯಾಕ] ಹೊಂದಿಕೆಯಾಗದ ವಿಭಕ್ತಿ 
| 
| 


20 


ಪ್ರತ್ನಯಗಳನ್ನು ಹತ್ತಿಸದೆ ಸರಿಯಾದುವನ್ನು ಬಳಸಿ ನಾಮ 

ವಾಚಕಗಳನ್ನು ಪ್ರಯೋಗಿಸುವುದು : ವರವೆಮಗೀಗೆ ದೇವತೆಗಳಾ 
ದರದಿಂ ಕರುಣಿಪ್ಪ ದಕ್ಕೆ ಬಂಧುರಗುಣಬಂಧುಸಂತತಿಯನೆಂಬುದು ಕಾರಕ 
Bhs ಧರಸ ನನನ ದೇವತೆಗಳ್‌ ಕರುಣಿಪ್ಪು 
ದಕ್ಕೆ ಬಂಧುರಗುಣಬಂಧುಸಂತತಿಗೆ ನಿಕ್ಕು ವಮೆಂಬುದದುಷ ಕ್ಟ ಕಾರಣ(ಕ)ಂ 
ae ೧-೧೧೫). [ಅದುಷ್ಟ + ಕಾರಕ] 

ಅದುಹು, "ಅದಿರ್ಪೈ,' ನೋ. 

ಅದುಹ್ಮು "ಅದಪ್ರು' ನೋ, 30 

ಅದೂರದರ್ಶಿ (ನಾ). ದೂರದರ್ಶಿಯಲ್ಲದವನು; ಮುಂದಾಲೋ| | 
ಚನೆಯಿಲ್ಲದವನು. (ಸಂ. ಅದೂರದರ್ಶಿನ್‌] \ 

ಅದೂಷ್ಯ (ಗು). ದೂಷ್ಯವಲ್ಲದ; ನಿಂದೆಗೆ ಆಸ್ಪ್ರಪವಲ್ಲವ: ರತ್ನ 
ಸಂಚಯಪುರಮಂ ಪೊಜಮಟ್ಟು ನಡೆದು ಬಟ್‌ ಯಂ ಕ್ರೋಶದ್ವಿತಯ 
ಮಾತ್ರದೊಳ್‌ ಪ್ರಸಿದ್ಧ ದೂಷ್ಯಮಾಗಿಯುಮದೂಷ್ಯಮುಂ . . . ಪ್ರಸ್ಥಾನ |5 
ಶಿಬಿರಮಂ ಪೊಕ್ಕು (ಚಂದ್ರಪು. ೧೦-೧೭ ವ). [ಸೆಂ. (ಅ- + ದೂಷ್ಯ)] 

ಅದೃಢ (ಗು). ೧. ದೃಢವಲ್ಲದ. (ನಾ). ೨. ಚಂಚಲನಾದವನು : | 
ಕಡುಗೋಪದವನ ಬಹುಭಕ್ಷಕನ ಖೂಳನನದ ೈಢನ ಕುತ್ಸಿತನ. ಲಕ್ಷ್ಮಿ 
ತೊಲಗದೆ ಮಾಣ್ಬಳೆ (ಜೈನಿಭಾ. ೫-೬೯). ಸಹ (ಆ-+ದೆ 4] 


| 
| 
| 
| 


ಅದೃಶ್ಯ (ಗು). ೧. ಕಾಣಿಸದ; ಕಣ್ಣಿಗೆ ಬೀಳದ: ಭರದಲೆದ್ದನು |4| 


ಕುಂಭಕರ್ಣನು ಸುರಮುನೀಂದ್ರನದೃಶ್ಯ ನಾಡನು (ಕೌಶಿರಾ. ೨೪-೧೩). | | 
೨. ನೋಡಲಾಗದ ; ಸನಿಕಾದಾಕದೆ. 

ಅದೃಶ್ಯವಾಗು - ಕಣ್ಣಿಗೆ ಕಾಣದಂತಾಗು: ಇನ್ನೇವೆನಿನ್ನೇವೆ 
ನಯ್ಯೊ € ಮಹಾದೇವ ಇನ್ನೆ €ನನೆಂದಪೆಂ ಕರುಣಿಸು ಮಹಾದೇವ ಇದ್ದಿ 
ದ್ಹದೃಶ್ಯವಾಗೆನೆ ಭಸ್ಮವಾಗೆನೇ ಇದ್ದ ನೆಲನೊಳಕೊಳ್ಳ ದೇ PR, 45 
(ತಿರುರ. ೨೧). 


೨೦೧ 


(ಸಂ. (ಅ-* ದೃ ಶ್ಯ)] | [| 


ಅದೃಷ್ಟವಶಾತ್‌ 


ಅದೃಶ್ಯಂದಳೆ (ಕ್ರಿ). ಅದೃಶ್ಯತ್ವವನ್ನು ಪಡೆ; ಕಣ್ಣಿಗೆ ಕಾಣ 
ದಂತಾಗು : ಬಳಿಕತಾ ತಾರದಿಂದೊಳಪೊತ್ಳ ೦ ಬರಾ ನಿಜಸತಿ 
ರತಿಯಲ್ಲದೆ ಯಿಳೆಯ ಸ ಕಣ್ಣೆಯದೃಶ್ಶಂದಳೆದಲರ್ಪಿಲ್ಲನ ತೆಜದಿಂ 
_(ಜಯಕಾ. ೪-೮). [ ಅದೃಶ್ಯ + ತಳ್ಳಿ] 

ಅದೃಶ್ಯಕಿರಣ (ನಾ). ಕಣ್ಣಿಗೆ ಅಗೋಚರವಾದ ಕಿರಣ. 

[ಅದೃಶ್ಯ * ಕಿರಣ] 

ಅದೃಶ್ಯಮಸಿ (ನಾ). ಕಣ್ಣಿಗೆ ಕಾಣಿಸದ ಮಸಿ, ಶಾಯಿ: 
“(ಶಾಖಕ್ಕೆ ಹಿಡಿಯುವುದು, ಮೊ.ಗಳಿಂದ ಮಾತ್ರ ರೂಪುಗೊಂಡು ಕಣ್ಣಿಗೆ 
ಬೀಳುವ) ಅದೃಶ್ಯಮಸಿ > (Invisible Ink. ಇಂಕನಿ). 

[ಅದೃಶ್ಯ * ಮಸ್ಕಿ] 

'! ಅದೃಶ್ಯರೂಪ (ನಾ). ೧. ಬೇರೆಯವರ ಕಣ್ಣಿಗೆ ಕಾಣಿಸದ ರೂಪ: 
ಈಶಾನೇಂದ)ಂ ಬಣ್ಣಿಸೆ ತಮ್ಮ ಬಂದುದನದೃಶ್ಯರೂಪದಿನಭ್ಯಂಗನ ಕಾಲ 
ದೊಳ್‌ ಕಂಡುದುಮಂ ಸಪ್ರಪಂಚಮಜಕಿಪಿ (ಶಾಂತಿಪು. ೯-೧೦೧ ವ). 
೨. ರೂಪ ಮರೆಯಾದವನು ; ಕಣ್ಣಿಗೆ ಕಾಣಿಸದೆ ಹೋದವನು: 
ಅಂತು ನೋಡೆ ನೋಡೆ ಶರತ್ಸಮಯಸಮುದಿತ ಜಳಧರ ರೂಪದಿಂದ 
ಮದೃಶ್ಯರೂಪನಾಗಿ (ಆದಿಪು. ೩-೮ ವ). [ಅದೃಶ್ಯ * ರೂಪ] 

ಅದೃಶ್ಯ (ನಾ). ಅದೃಶ್ಯಳಾದವಳು ; ಕಣ್ಣಿಗೆ ಕಾಣಿಸದವಳು : 
ನಿಕುಂಭಿನಿ... ಬಂದ ಪಥದಲದೃಶ್ಯ ಯಾದಳು ಇಂದ್ರಜಿತು ಹೋಮದಲಿ 
ಪೂರ್ಣಾಹುತಿಯ ಬೇಳಿದನು (ಕಾಶಿರಾ. ೧೯-೩೯). (ಸಂ. ಅದೃಶ್ಯಾ] 

ಅದೃಷ್ಟ (ಗು). ೧. ಕಾಣದ; ಗೋಚರಿಸದ. (ನಾ). ೨. ಜನ್ಮಾಂ 
ತರ ಆರ್ಟ (ಒಳ್ಳೆಯದು ಅಥವಾ ಕೆಟ್ಟದ್ದು) ; ವಿಧಿ; ಹಣೆಯ 
ಬರಹೆ: ಅವಳ ಅದೃಷ್ಟ ಹಾಗಿದ್ದರೆ ನಾವೇನು ಮಾಡುವುದಕ್ಕಾಗುತ್ತದೆ 
(ರೂಢ). ೩. ಭಾಗ್ಯವಿಶೇಷ; ಸುದೈವ: ನೀನು ನನಗೆ ಇಲ್ಲಿ ಸಿಕ್ಕಿದ್ದು 
ನನ್ನ ಅದೃಷ್ಟ (ರೂಢಿ). [ಸಂ. (ಅ- + ದೃಷ್ಟ)] 

ಅದೃ ಸ್ಥ ಪರೀಕ್ಷೆ (ನಾ). ಭಾಗ್ಯವಿಶೇಷದ ಪರೀಕ್ಷೆ; ವಿಧಿ ಪರೀಕ್ಷೆ: 
ಸ ಕೇವಲ ಅದೃಷ್ಟ ಪರೀಕ್ಷೆಯಂತಿದೆಯೇ ಹೊರತು ನಿಜವಾದ ಅಭಿ 
ವೃದ್ಧಿಯನ್ನು ಅಳೆಯುತ್ತಿಲ್ಲ (ಶಿಕ್ಷದ. ೩೫೦); ಹೈದರನ ಆದೃಷ್ಟ 
ಪರೀಕ್ಷೆಯಾದಂತಾಯಿತು (ಒಡೆಕ. ೮೯). [ಅದೃಷ್ಟ + ಪರೀಕ್ಷೆ) 

ಅದೃಷ್ಟಪುರುಷಸಂಧಿ (ನಾ). [ರಾಜ್ಯಶಾ] ಹದಿನಾರುಬಗೆಯ ಸಂಧಿ 
ಗಳಲ್ಲಿ ಒಂದು : ಎನ್ನ ಕಾರ್ಯಮಂ ನಿನ್ನ ಬಲ್ಲಮಾಲಕ್ಕಿಯಿಂ ತೀರ್ಚಿ 
ದೊಡೆ ನೀನೆಂದುದಂ ಮಾಲಕ್ತಿನೆಂಬುದು ಅದೃಷ್ಟ ಪುರುಷಸಂಧಿಯೆಂಬು 
ದಕ್ಕುಂ (ಪಂಚತಂ. ೨೨೦-೧೭). [ಅದೃಷ್ಟ + ಪುರುಷ * ಸಂಧಿ] 

ಅದೃಷ್ಟಪೂರ್ವ (ಗು). ಹಿಂದೆ ಕಂಡಿರದ; ಆ ಮೊದಲು 
ಕಂಡುಬಾರದ: ಅದೃಷ್ಟಪೂರ್ವಕೃತಕಮಂ ಬಣ್ಣಿಸುತ್ತುಂ (ಶಾಂತಿಪು. 
೪-೭೫ ವ); ತನಗದೃಷ್ಟಪೂರ್ವಮಪ್ಪ ಜಿನಾರ್ಭಕನ ಸರ್ವಾಂಗ ಸೌಂ 
ದರ್ಯಮುಂ ಸರ್ವಲಕ್ಷಣ ಸಂಪತ್ತಿಯುಂ ಚಿತ್ತಮಂ ಕೌತುಕಂಗೊಳಿಸೆ 
(ಪುಷ್ಪಪು. ೧೦-೧೬ ವ). [ ಅದೃಷ್ಟ + ಪೂರ್ವ] 

ಅದೃಷ್ಟವಂತೆ (ನಾ). ಭಾಗ್ಯಶಾಲಿ; ಪುಣ್ಯವಂತ: ಅವನು ಒಳ್ಳೆಯ 
ಅದೃಷ್ಟವಂತ, ಅವನಿಗೆ ಲಾಟರಿಯಲ್ಲಿ ಬ ಹುಮಾನ ದೊರೆಯಿತು 
(ರೂಢಿ). [ಅದೃಷ್ಟ -ವಂತ] 

ಅದೃಷ್ಟವಶ (ಗು). ೧. ಅದೃಷ್ಟಕ್ಕೆ ವಶವಾದ ; ಭಾಗ್ಯಾಧೀನವಾದ. 
(ನಾ). ೨. ಭಾಗ್ಯವಿಶೇಷ; ಸುದೈವ: ನನ್ನ ಅದೃಷ್ಟವಶದಿಂದ 
ನನಗೆ ಒಳ್ಳೆಯ ಹೆಂಡತಿ ಸಿಕ್ಕಿದಳು (ರೂಢಿ). [ಅದ್ಯ ಣಿ ನಶ] 

ಅದೃಷ್ಟವಶಾತ್‌ (ಅ). ಚಾ ಹ 
ಮೊನ್ನೆ ನಡೆದ ಅಪಘಾತದಲ್ಲಿ ನನ್ನ ಸ್ನೇಹಿತ ಅದೃಷ್ಟವಶಾತ್‌ ಉಳಿದು 
ಕೊಂಡನು (ರೂಢಿ). (ಸಂ, (ಅಡ ನ್ನ + ವಶಾತ್‌)] 


ಅದೃಷ್ಟವಾದಿ 


ಅದೃಷ್ಟವಾದಿ (ನಾ). ಅದೃಷ್ಟದಲ್ಲಿ ನಂಬಿಕೆಯುಳ್ಳವನು ; ದೈವ | 


ವಾದಿ. [ಸಂ. ಅದೃಷ್ಟವಾದಿನ್‌] 

ಅದೃಷ್ಟಶಕ್ತಿ (ನಾ). ಅಗೋಚರವಾದ ಶಕ್ತಿ; ವಿಧಿಶಕ್ಷಿ: ಯಾವ 
ಜನ್ಮದ ಯಣಾನುಬಂಧವೋ ನಾಲ್ಕುದಿನದ ಒಡನಾಟದಲ್ಲಿ ಅದೃಷ್ಟಶಕ್ತಿ 
ಯೊಂದು ಇಬ್ಬರ ಹೃದಯವನ್ನು ಹಾಗೆ ಬೆಸೆದಿತ್ತು (ಹೊಸಕ್ತಿ. ೩೬). 

[ಅದೃಷ್ಟ ks ಶಕ್ತಿ] 

ಅದೃಷ್ಟಶಾಲಿ (ನಾ). ಎ ಅದೃಷ್ಟವಂತ : ಅವನು ಆದೃಷ್ಟಶಾಲಿ; 
ಅವನಿಗೆ ಒಳ್ಳೆಯ ಕೆಲಸವೂ ಸಿಕ್ಕಿತು, ಒಳ್ಳೆಯ ಹೆಂಡತಿಯೂ ದೊರೆತಳು 
(ರೂಢಿ). (ಸಂ. ಅದೃಷ್ಟಶಾಲಿನ್‌] 

ಅದೃಷ್ಟಸಂಧಿ (ನಾ). - ಅದೃಷ್ಟಪುರುಷಸಂಧಿ: ಅರಿವಿಜಿಗೀಷುಗೆ 
ಭೂಮ್ಯೇಕಪ್ರದೇಶಮಂ ಕೊಟ್ಟು ಮಾಬ್ಬುದು ಅದೃಷ್ಟ[ಪಾಠಾಂ. ಅದುಷ್ಟ] 
ಸಂಧಿಯೆಂಬುದಕ್ಕುಂ (ಸಂಚತಂ. ೨೨೦-೧೮). [ಅದೃಷ್ಟ * ಸಂಧಿ] 

ಅದೃಷ್ಟಹೀನ (ನಾ). ಅದೃಷ್ಟವಿಲ್ಲದವನು;, ಭಾಗ್ಯಹೀನ: 
ಈ ಅದೃಷ್ಟಹೀನನ ಮಗ್ಗುಲಲ್ಲಿ ಸ್ವಲ್ಪ ವಯಸ್ಸಾದ ಕುಳ್ಳುಶರೀರದವ 
ನೊಬ್ಬನು ಎತ್ತರವಾದ ಟೋಪಿಯನ್ನು ಧರಿಸಿ ಕುಳಿತಿದ್ದನು (ಯೋಧವೆ. 
೫೩). [ಅದೃಷ್ಟ + ಹೀನ] 

ಅದೆ, (ಕ್ರಿ). ದೊರಕು; ಸಿಕ್ಕು: ನಿನ್ನಡಿದಾವರೆಯೆದೆಯಲಿ ಮನ್ಮ 
ನೋಭ್ರಮರಕದೆಯಲಿ ತೃಷಾಂತಮಚ್ಚರಂ (ಗಿಳಿವಿಂ. ೯೧-೧೯೫); 
*ಅದೆಯಲಿ ಎ ದೊರಕಲಿ? (ಗಿಳಿವಿಂ. ೧೩೬ ೬). ([?] 

ಅದ್ಕೆ (ಅ). ಉಂಟು, ಇದೆ ಎಂಬ ಅರ್ಥವನ್ನು ಕೊಡುವ ಏಕ 
ವಚನದ ರೂಪ: ನನ್ನ ಹತ್ತಿರ ಒಂದು ಆಣೆ ರೊಕ್ಕ ಅದೆ (ಮುಂಬಯಿ. 
೪-೪೪). [ಅದು * -ಎ್ಯ) 

ಅದ್ಕೆ ಅದೇ (ಅ). ೧.. ಗಮನವನ್ನು ಸೆಳೆಯಲು ಉಪಯೋಗಿಸುವ 
ಅಗೋ ಎಂಬ ಅರ್ಥವುಳ್ಳ ಮಾತು: ಅದೆ ಜಕ್ಕವಕ್ಕಿಗಳ ಹೃದಯದ 
ರಾಗಂ ಪುದಿದುದೆನಿಸಿ ಕೆಂಪಂ ಕಯ್ಯೊಂಡುದಯಾದ್ರಿಯಿಂದಮುದಯಿಸಿ 
ದುದು ಬಿಂಬಂ ಚಕ್ರವಾಕ ಚಕ್ರೇಶ್ವರನಾ (ಕಾದಂಉ. ೧೬೭) ; ಆ ಹೊಗು 
ವಳು ಹೊಗುವಳದೆಯಿದೆ ಹೋಹಳ್‌ (ಬಸಪು. ೧೪-೩೩); ಕಲಿ 
ಭೀಮ ಸಾತೃಕಿ ರೂಹುದೋಣಜ*ದರದೆ ಘಟೋತ್ಕಚ ಪಾರ್ಥಸುತರೊಡನೆ 
(ಕುವ್ಯಾದ್ರೋ. ೨-೬೫). ಅದೇ: ೨, ಹಿಂದೆ ಹೇಳಿದ್ದನ್ನು ಅಥವಾ 
ನಡೆದದ್ದನ್ನು ಸ್ಥಿರೀಕರಿಸುವಲ್ಲಿ ಉಪಯೋಗಿಸುವ ಮಾತು: ಅಡೇ 
ಒಬ್ಬರಿಗೊಬ್ಬರು ಸುಖಪಡಿಸುವ ಹಾಗೆ ಮಾಡಿದರೆ ಸಹಜವಾಗಿ ಎಲ್ಲರಿಗೂ 
ಸುಖವುಂಟಾಗುವದು (ಮುಂಬಯಿ. ೪-೧೫೩ ಕಿ). 

[ಅದು * -ವ್ಕ] 

*ಅದೆಕೊಳ್‌, ಅಕೊ, ಅಕ್ಕೊ, ಅಗೊ, ಅಗೋ, ಅದಿಗೊ, ಅದುಗೊ 
(ಅ). ದೂರದ ವಸ್ತುವಿನ ಅಥವಾ ವಿಷಯದ ಕಡೆಗೆ ಗಮನ 
ಸೆಳೆಯಲು ಉಪಯೋಗಿಸುವ ಮಾತು. ಅಳೊ: ಕಡೆಗಾಲವಿದು 
ನೀನು ಕೆಡುವೆ ಅಕೊ ಹುಲ್ಲ ಹಿಡಿದು ಸಾರಿದೆನೆಂದಳೊಡನೆ (ಭರಚ. 
೫೦-೫೭). ಅಕ್ಕೊ: ಅಕ್ಕೊ ಶ್ಯಾಮ ಅವಳೆ ರಾಧೆ ನಲಿಯುತಿಹರು 
ಕಾಣಿರೆ (ಗೋಕುನಿ. ೨೮). ಅಗೊ : ಅಗೊ ಅಲ್ಲಿ ಹೋಗುತ್ತಿರುವ 
ಮುದುಕನೇ ನಿನ್ನೆ ನಮ್ಮಮನೆಗೆ ಬಂದಿದ್ದವನು (ರೂಢಿ). ಅಗೋ: 
(ಬೆಟ್ಟದ ಕಡೆ ಕೈತೋರಿ) ಆಗೋ (ಆರ್ಯಕ. ೧೪). ಅದಿಗೊ : ನೋಡ 
ದಿಗೊ ತೋರುತಿದೆ ಬಿರಿದಿನ ಪತಾಕೆ (ಜಿನಮು. ೪೭-೪೧). ಅದುಗೊ : 
(ಕಿ). [ಅದ್ಕೆ * ಕೊಳ್‌] 

ಅದೆಬದೆ "ಹದಿಬದೆ' ನೋ. 

ಅದೆಯಅಕಿನಾಡು (ನಾ). ಒಂದು ಪ್ರದೇಶದ ಹೆಸರು: ಅಡೆಯಜಕೆ 
ನಾಡ ಚಿತ್ತೂರ ಮೋನಿಗುರವಡಿಗಳ ಶಿಹಿತ್ತಿಯರ್‌ ನಾಗಮತಿಗನ್ತಿಯರ್‌ 


೨೦೨ ಅದ್ಭನ್ನ 
ಮೂಲುತಿಣ್ನಳ್‌ ನೋನ್ತು ಮುಡಿಪ್ಪಿದರ್‌ (ಎಕ. 11, ೨೦-೧; ಸು. 
700). [ಆದೆಯಜಕ್ಕಿ * ನಾಡು] 

ಅದೇ “ಅದ್ಕೆ' ನೋ. 

ಅದೇಯ (ಗು). ಕೊಡಬಾರದ: ಎಮ್ಮರಸನನ್ಹಯಾಗತಂ ಕುಲಧನ 
ಮಾರ್ಗಮದೇಯನಮುಮದ್ವಿತೀಯಮುಮಿದು ನಿನ್ನ ಬರವಿಂಗಂ ಚಕ್ರ 
ವರ್ತಿಯನುರಾಗಕ್ಕಂ ತಕ್ಕುದು (ಶಾಂತಿಪು. ೨-೭೧ ವ). 

[ಸಂ. (ಅ- + ದೇಯ)] 

ಅದೈನೆ (ನಾ). ದೈವಬಲವಿಲ್ಲದವಳು; ಭಾಗ್ಯಹೀನೆ : ಭಾವೆ ಭಾವಿ 
ತನೂಭವಾನುಕ್ರಮಪ್ರಭವಭಾವಂಗಳಂ ಭಾವಿಸಿ ಪಲುಂಬಿ ಪಂಬಲಿಸಿ 
ಯುಂ... ಸನ್ನಿಹಿತದೈವೆಯಾಗಿಯುಮದೈವೆಯಂತೆಯುಂ , . . ಇರ್ಪಿ 
ನೆಗಂ (ಚಂದ್ರಪು. ೩-೫೦ ವ). (ಸೆಂ. ಅದೈವಾ] 

ಅದೊ, ಅದೋ (ಅ). ಅಗೊ : ಅದೊ ರಜನಿಯನನುರಾಗದೆ ಹೃದಯ 
ಮನೇಜ್‌ಸಿದನೆಂಬಿನಂ ಮಂಡಲಮಧ ತದೊಳೆಸೆಯಲಾತ್ಮಲಾಂಛನಮುದ 
ಯಿಸಿದಂ ರಜನಿನಾಥನುದಯಾಚಲದಿಂ (ಕಾದಂಉ. ೧೪೪). ಅದೋ: 
“ಸ್ಮರಣೆ ಸಂಬೋಧೆಯಲಿ ಹೋ ಅದೋಯೆಂದೆನಿಕು * (ಮಂಗರಾ. 
೧೫೬-೭೩). [ಅದು -ಒ್ಯ] 

ಅದೋ "“ಅದೊ' ನೋ. 

ಅದ್ದಡಿ (ನಾ). ಕೂಗಾಟ; ಕಿರಿಚಾಟ (7?) : ಎಲ್ಲಿಯುಂ ಗೋವುಗಳ 
ಸರಗಳುಂ ಮೊರಗಳುಂ ಯೆಲ್ಲಿಯುಂ ವತ್ಸಗಳ ಸೀತ್ಯರದ ಪೂತ್ಯರದ 
ಲೆಲ್ಲಿಯುಂ ಗೋಪಾಲರದ್ಗಡಿಯ ಹೊದ್ಗಡಿಯ ಹಾಯೆಂದು ನಿಲ್ಲಿಸುತಲಿ 
(ಜಿನಮು. ೨೧-೪). ([?] 

ಅದ್ದಣಿ "ಅದ್ದಗಣಿ? ನೋ. 

ಅದ್ದೆ (ನಾ). ೧. ಎರಡರಲ್ಲಿ ಒಂದುಪಾಲು; ಅರ್ಥ: *ಅದ್ದ 
ವೆನಲರ್ಧಂ? (ಕರ್ಣಾನಿ. ೬೦); ದ್ವಿತ್ವಾಗ್ರರೇಘಲೋಪಕ್ಕೆ ಅರ್ಧ - ಅದ್ದ 
ಕರ್ಕಶ- ಕಕ್ಕೆಸ (ಶಮದ. ೨೬೧ ಪ್ರಯೋ). ೨. (ಒಂದು ಅಳತೆ) 
ಬಹುಶಃ ಒಂದು “ಮಾನ'ದ ಅರ್ಧ: ಅಕ್ಕಿವಸರಕ್ಕೆ ಅಕ್ಕಿಯದ್ದಂ 
» * * ಗಾಣಕ್ಕೆ ನಿಚ್ಚ(ವೆ)ಣ್ಹೆಯದ್ದಂ (ಎಇ. 20111, ೨೨-೫೫ ; 1204). 
"ಅದ್ದನ' ಪರಾ. (ಪ್ರಾ. ಅದ್ಭ (ಆ ಸಂ. ಅರ್ಧ)) 

ಅದ್ದಕೆ (ನಾ). - ಅದ್ದುಗೆ ೨ (ಕ). [ಅದ್ದು (ಆ ಅಲ್ಲು) * -ಕ್ಕ) 

ಅದ್ದಕಾಣಿ "ಅದ್ದಗಾಣಿ? ನೋ. 

ಅದ್ದಗಣಿ, ಅದ್ಗಣಿ, ಅದ್ದುಗಾಣಿ (ನಾ). (ಅಕ್ಕಸಾಲೆ ಉಪಯೋ 
ಗಿಸುವ) ಅಡಿಗಲ್ಲು (ಉಕ. *). ಅದ್ದಣಿ: ನೀನು ಅದ್ಧಣಿ ಮುಂದೆ 
ಕುಳಿತರೂ ಆಗಲಿಕ್ಕಿಲ್ಲ (ಹಹಸ. ೩೬). ಅದ್ಭುಗಾಣಿ : ಕಮ್ಮಾರನ ಅದ್ದು 
ಗಾಣಿಯ ಮೇಲೆ ಸಂತತವಾಗಿ ಸುತ್ತಿಗೆಗಳ ಹೊಡೆತಗಳು ಸಪ್ಪಗಾಗಿ 
ಕಂಡವು (ಪ್ರೇಮವ. ೨೨೧). ([?) 

ಅದ್ದಗಾಣಿ, ಅದ್ದಕಾಣಿ (ನಾ). ಕಾಣಿಯಲ್ಲಿ ಅರ್ಧದಷ್ಟು ಬೆಲೆಯ 
ನಾಣ್ಯ: ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ ಹರದ 
ಕುಳ್ಳಿರ್ದ ನಮ್ಮ ಮಹದೇವಸೆಟ್ಟ ಒಮ್ಮನವಾದರೆ ಒಡನೆ ನುಡಿವನು ; 
ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅದ್ಮ[ಪಾಕಾಂ. ಅರ್ಧ] 
ಗಾಣಿಯ ಗೆಲ್ಲ (ಬಸವ. ೧೧೫); ಸೀರೆ೧ಕ್ಕೆ ಅದ್ದ ಗಾಣಿಯೆರಡೆಂಬುದು 
ವಂದು ಕಾಣಿ (ವ್ಯವಹಾ. ೪೦). ಅದ್ದಕಾಣಿ: ಕಾಣಿಯನು ಗಳಿಸದ್ದ 
ಕಾಣಿಯನು ಈ ಯುವುದು ಕೇಣದಿಂ ಗಳಿಸಿ ಕಡೆಯಲಿ ಕೊಡುವೆನೆನೆ 

[ಅದ್ದ* ಕಾಣಿ] 


5 


10 


15 


20 


30 


35 


40 


ಪ್ರಾಣ ಶಾಶ್ವತವೆ (ಸರ್ವಜ್ಞ. ೬೯೪). 

ಅದ್ಧಣ "ಅದ್ದನ್ಯ' ನೋ. 

ಅದ್ಧನ್ನ, ಅದ್ಧಣ (ನಾ). ಒಂದು ಸಣ್ಣ ಅಳತೆ: ಆದ್ದನ ಜೋಳ ಅರೆ 
ಮಾನ ಎಣ್ಣೆಯ ಕೊಂಡು (ಮಡಿಮಾ. ೩೪) ; ಉಪ್ಪಿನ ಹೇಸಿಗೆ ಸೊಲಗೆ ೨ 


45 


ಅದ್ದೆನ್ಮ ೨೦೩. 
ಹೆಡಗೆಗೆ ಸೊಲಗೆ ೧ ತುಪ್ಪದ ಹೇಟಕಿಗೆ ಅದ್ದನ ೧ (ಎಕ. x11, ಪಾವುಗ. | | 
೫೦-೬೩ ; 124); ನಂದಾದೀವಿಗೆಯ ಯಂಣೆ ಮೂರುಸೊಲ್ಲಗೆ ಸಖರೆ | 
ಅದ್ದೆನದಲು ವರುಷ ವೊಂದಕ್ಕಂ (ಎಕ. ೩1, ಮೊಳಕಾ. ೩೧-೯ ; 1386); | | 
ಪಾಲ್ಸಡಲೊಳದ್ದನ ಸುಧೆಯ ಬೆರಸುನೆಸೆಂಬ ಗಾಂಪನೊಲು (ಶಂಕದಾ. | | 
೭-೧೮). ಅದ್ದೆಣಿ (9). [೮ ಸಂ. ಅರ್ಧಮಾನ?] | 

ಅದನ್ನ (ನಾ). “ಅಡಗಲ್ಲು” (ಗುರುಚಾ. ಕೋಶ): ಪಂಚಾಳ| 
ಸಮಯ ಗುರುಭ್ರಾಂತಿನಿಂ ಲಿಂಗಂಗಳೆಲ್ಲ ತಮ್ಮಿಂದೆನಲು ಕಾಂತೆಯಳ 
ಕುಚಮಳಲು ಹಿಕ್ಕೆಯದ್ದನ [ಪಾಠಾಂ. ಬಳ್ವವು] ಗುಂಡುಕೊರಡುವುರಿ 
ಲಿಂಗೋದ್ಭವಂ ಮುಂತಾದುನೆಲ್ಲ ನಿಮ್ಮಿಂದವೇ ಶಿವಭಕ್ತನಂತರಂಗವೆ 
ಲಿಂಗವೆಂದು ಗೀತವ ಹಾಡಿ (ಗುರುಚಾ. ೧೫-೫೬). "ಅದ್ದಗಣಿ' |10 
ಪರಾ. (1) 

ಅದ್ದಯಿಸು (ಕ್ರಿ). ಒತ್ತಿ ಒಳಹೊಗಿಸು; ಅದುಮಿಬಿಡು : ಗೋಣನು 
ತಿರುಹಿ ಬಸುಚೊಳಗದ್ದಯಿಸಿಯರೆದರೆದು ಕಾಲಲಿ ತಿಕ್ಕಿದನು ಭೀಮ 
(ಕುವ್ಯಾನಿ. ಓರಿಇ. ೪-೬೦). [ಅದ್ಯ * -ಇಸ್ಕು] 

ಅದ್ದೆರ "ಅದ್ದಲ' ನೋ. 15 

ಅದ್ದರ್ಕ, ಅದ್ರ (ಗು). (ಉಕ). ಶಿಥಿಲ; ಅಸ್ಥಿರ ; ಗಟ್ಟಿಯಲ್ಲದ : 
ದರಿನಿಲ್ಲದಂಥ ಭಾವಿಗಳಿಗೆ ವಿಚಾರವರಿಯದೆ ಕೆಲವರು ಅದ್ದರವಾಗಿ 
ಹಂದರ ಭಾವಿಯನ್ನು ಮಾಡಿಸಿ ಮೊಟ್ಟಿ ಯ ಸಾಗಿಸುವಲ್ಲಿ (ಕೃಷಿಪ್ರ. ೧೦೭). 
ಅದ್ರ : ಈ ಮನುಷ್ಯ ಅದ್ರ ಇದ್ದಾನೆ (ರೂಢಿ). "ಅದಿರಾಟಿ? ಪರಾ. 

[< ಅದರ್‌, ೫) 

ಅದ್ಮರಕ್ಷೆ (ನಾ). (?): ಎದ್ದು ಪರಿತಹ ದೇನವೃಂದವನದ್ದಿಸುವೆನೆನೆ 
ಶಂಭುದಾನವನುದ್ದುರುಟನೆಂದಜಕಿದು ನಿಂದಾ ದೈತ್ಯಗಿದಿರಾಗಿ ಅದ್ದರಕ್ಷೆ 
ಯೊಳವನನಾಕ್ಷಣಕದ್ದಿದನು ಭಯರಸದಿ (ಸಂಭಪ. ೬-೩೨). ಔ ಈ ಶಬ್ದ 
ಅರ್ದು < ಅದ್ದು + ಅರಕ್ಷೆ ಎಂದು ಸೇರಿ ಆಗಿರುವ ಅಪಶಬ್ದವಿರ | 
ಬಹುದು. [7] 25 

ಅದ್ಮರಚಿದ್ದರ (ನಾ). ಪಡಿಯಚ್ಚು ; ತದ್ರೂಪ; ಪ್ರತಿಬಿಂಬ: ನಮ್ಮ 
ಜಾನಕಮ್ಮ ಕೃತಯುಗದ ಹುಡುಗಿ, ಐಶ್ವರ್ಯಕ್ಕೆ ತಕ್ಕ ರೂಪು, ರೊಪಿಗೆ 
ತಕ್ಕ ಗುಣ, ಗುಣಕ್ಕೆ ತಕ್ಕ ಗಾಂಭೀರ್ಯ, ಎಲ್ಲಾ ತಾಯಿಯ ಅದ್ಮರ 
ಚಿದ್ದರ (ಅದೂಟ. ೩೪). [2] 

ಅದ್ದರಣೆ (ನಾ). ಒಂದು ಜಾತಿಯ ಗಿಡ: “ಬಹುಪುತ್ರೀ - ಅದ್ದರಣೆ? |50 
(ಓಷಧಿ. ೧೦೬). [?] 

ಅದ್ದರಿಸು "ಅದ್ದಲಿಸು? ನೋ. 

ಅದ್ದಲ, ಅದ್ದರ್ಯ, ಅದ್ದಳ (ನಾ). ೧. ಅಬ್ಬರ; ಬೊಬ್ಬೆ; ಘೋಷ: 
ಪದ್ದುಪಾಡಿಂಗಿಲ್ಲದಾಪ್ತನು ಇದ್ದು ಫಲಮೇನೆನ್ನ ಸಾಹಸದದ್ದಲವ 
ನೋಡೆಂದು ಬೆಂಬತ್ತಿದನು ಧೂಮ್ರಾ ಕ್ಷ (ಅಂಬಿಕಾ. ೨೧-೫೬). ಅದ್ದರೈ : |35 
"ಅದ್ದರಿಸು' ಪರಾ. ಅದ್ಧಳೆ: ೧. ನೀರೊಟ್ಟಲುಗಳೇಳೊಳದ್ದಳಂ 
ಮಸಗಿತಾಗ (ವೆಂಕಾರಾ. ೬-೨೮-೫). ೨. ನಡುಕ; ಭಯ: ಬದ್ಡವಣೆ 
ಗಳು ಸೂಳೈಸಿದವರಿಗಳಿಗದ್ದಳವನು ಪುಟ್ಟ ಪಂತೆ (ಗೋಮಟೀ, ೩-೫೪). 

[ಆರ್‌ + -ದಲ್‌ + -೮] 

ಅದ್ದಲಿಸು, ಅದರಿಸು, ಅದಲಿಸು, ಅದ್ದರಿಸು, ಅದ್ದಳಿಸು (ಕ್ರಿ).|40 
೧. ಗಟ್ಟಿಯಾಗಿ ಸದ್ಗುಮಾಡು; ಆರ್ಭಟಸು; ಬೆದರಿಸು : | 
ತಿದ್ದಿ ಮೀಸೆಯ ಮುರುಹಿ ರಕ್ಕಸನೆದ್ದು ನಿಂದಿದ್ದನುಚರರ ಬಿಡದದ್ದಲಿಸೆ | 
ತಂದೊಟ್ಟದರು ಗತಜೀರ್ಣವಸ್ತ್ರಗಳ (ತೊರರಾ. ೫-೮-೩) ; ಮಹಾ 
ಕಾಯಬಲ ನೀನೆಯೆಂದು ಆ ಕದನೆನ್ನನದ್ದಲಿಸುತ ಪೋಪಂತೆ ಗೀಕು/ 
ಗಿಕ್ರೆನುತ ತೆಆಿದುದು (ಭರಚ. ೩೪-೮) ; ಬರೆದೋದಿ ಮಿಗೆ ನಲಿದಾಡು [45 
ತಿರ್ದನನಿಷನ ಕಡೆಯಿಂ ಕೇಡು ಬಹುದೆಂದದ್ದಲಿಸಿ ಚೆನ್ನಾಗಿ ಬರೆಯೆಂದ | 


5 


ಅದ್ಮಿ ಕ 


(ಪ್ರಹ್ಲಾಡ. ೬-೩) ; ಹೊದ್ದಿ ರವಿ ಸಡುಗಡಲೊಳಡಗಿದರದ್ದಲಿಸಿ ಖಳನಲ್ಲಿ 
ಕಹಳೆಗಳೆದ್ದು ಭೋರ್ಗರದುಲುಹು ಕೇಳಿಸಿತಾಗ (ಅಂಬಿಕಾ. ೧೧-೪೧) ; 
ಅದರಿಸು : ೨. ಅದುರು; ನಡುಗು; ಅಲ್ಲಾಡು (8). ಅದಲಿಸು : 
೨. (ಕಿ). ಅದ್ದರಿಸು: ೧. ಕಳ್ಳಂ ಎಲೆ ಬ್ರಾಹ್ಮಣಾ ನಿನ್ನಂ ಬ್ರಹ್ಮ 
ರಾಕ್ಷಸಂ ಪಿಡಿಯಲ್‌ ಬಂದಿರ್ದಪಂ ಬೇಗಮೇಟಕಿಂಬುದುಮಡಂ ಕೇಳ್ದು 
ಬ್ರಾಹ್ಮಣನೆಲ್ಚತ್ತ ದಾರೆಲವೋ ಎಂದದ್ದರಿಸಿ [ಪಾಠಾಂ. ದಬ್ಬರಿಸಿ] ಬರ 
ರೊಡಂ ತಸ್ಕರನುಂ ಬ್ರಹ್ಮರಾಕ್ಷಸನುಮೋಡಿ ಫೋದರ್‌ (ಪಂಚತಂ. 
೨೪೮-೧) ; ಮುಟ್ಟುವುದಕ್ಕೆ ಮುನ್ನವೆ ಅಟ್ಟ ಅದ್ದರಿಸಿ ಕುಟ್ಟ ಓಡಿಸುವವು 
(ಏಲೇಶ್ವ. ೧೭೮) ; ಅದ್ದರಿಸಿ ಕೋಡಗವ ಕಡಿ ಕವಿಯೆನುತಲುರವಣಿಸೆ 
(ಮೈರಾಕಾ. ೪-೧೭); ಮುಳಿದು ಕಣ್ಣಿಡಿಗೆದಜುತ ಖಾನ ಹಿನ್ನೆಲೆಗೆಳಸಿ 
ದೊಜ್ಜೀರ ಮುಲುಕರ ಸಲೆ ಜಆಕಿದದ್ದರಿಸುತ ಪೌಜನಲ್ಲಲ್ಲಿ ಬಲಿದನು 
ಬಹುಳ ಸನ್ನಹದೆ (ಕಂನವಿ. ೧೫-೨೬) ; ಎತ್ತುಗಳನ್ನು ಅದ್ದರಿಸಿ ಬಂಡಿ 
ಯನ್ನು ಬೇಗ ಬೇಗ ನಡಸು (ರೂಢಿ). ೨, ಧ್ವನಿಯು ಬಹು ದೊಡ್ಡದಾ 
ದರೆ... ಒಮ್ಮೊಮ್ಮೆ ಕಿಡಿಳೆಗಳು ಅದ್ದರಿಸಿ ಅವುಗಳ ಕನ್ನಡಿಗಳು ಒಡೆ 
ಯುತ್ತವೆ (ಮುಂಬಯಿ. ೫-೧೦೬). ಅದ್ದಳಿಸು : ೧. ರುದ್ರಭೇತಾಳಿಯಂ 
ಕೂಡಿಕೊಂಡೊಂಕಾಳಿಯಾ ದುರ್ಗಿಬೊಬ್ಬಿಡುತಾಯುಮೆ ವಾಲಗಕೆ ಬರು 
ತಹಳೆ ಅದ್ಭಳಿಸಳದಕೆ ನೀ ನಡುಗದಿರುವುಡುಗದಿರು ಗಾಢದಿಂ ನೋಡೆಂ 
ದನೂ (ಗುಭಚ. ೪೨-೮೬). 

[ ಅದ್ಧಲ + -ಇಸ್ಕು. / ತುಳು. ಅದ್ದಲಿಪುನಿ ; ತೆಲು. ಅದಲಿಂಚು] 


20| ಅದ್ದಳೆ "ಅದ್ದಲ? ನೋ. 


ಎ 


ಅದ್ದಳಂಗೈ (ಕ್ರಿ). ಗರ್ಜಿಸು; ಸಿಂಹನಾದಮಾಡು : ಅದ್ದಳಂಗೈವ 


ಎ 


ದಶಶಿರನ ವಧಿಸಲ೯ ಸಮಯಬದ್ಧಮೆಸಗಿ (ವೆಂಕಾರಾ. ೬-೫೩-೧). 
[ಅದ್ದಳ (ಇ ಅದ್ಮಲ) + ಗೈ (ಆ ಕೆಯ್‌)] 


ಅದ್ದಳನೇಳು (ಕ್ರಿ). ಮೊರೆಯೇಳು ; ಕ್ಷೋಭಿಗೊಳ್ಳು : ಅದ್ದಳವೆದ್ದು 


ದಂಬುಧಿ ಗಗನದೊಳಿದ್ದು ಬಿದ್ದುವು ನಕ್ಷತ್ರ ನಿಚಯ ಎದ್ದುವು ಧೂಮ 
ಕೇತುಗಳು ಬಾಣಾಸುರನದ್ದರಿಸಲು ಕುಮಾರಕನ (ಮೋಹತ. ೩೫-೨೭) ; 
ಶರಧಿಯ ಮಧಿಸಲದ್ದಳವೆದ್ದು ಮೇರುವ ತೆರೆಗಳಪ್ಪಳಿಸಿ ಪೊಯ್ವಂತೆ 
(ನಾಗಕು. ೩೦-೧೪೭). [ಅದ್ದಳ (£ ಅದ್ದೆಲ) * ಏಳು (ಆ ಏರ್ಯ್‌)] 


ಅದ್ದಳಿಸು "ಅದ್ದಲಿಸು” ನೋ. 
ಅದ್ದಾನ (ನಾ). ಕಷ್ಟ; ಸಂಕಟ: ವಿದ್ಯವೆ ಮಾತಾಪಿತರುಂ ಬುದ್ಧಿಯೆ 


ಸೋದರರು ವಿನಯವಚನಮೆ ನಂಟಿಂ ಅದ್ದಾನ ಹಿಂಗಿ ಸುಖದಿಂದಿದ್ದುದೆ 
ತನ್ನೂರು ಕೇಳು ಚೂಡಾರತ್ನ್ನಾ (ನೀತಿಸಾ. ೨೨). (ಸೆಂ. ಅಧ್ವಾನ] 


ಅದ್ದಿ ಕ, ಅದ್ದಿಗ್ನ (ನಾ). ೧. ಅಧ್ಯಕ್ಷ; ಮೇಲುವಿಚಾರಣೆ ಮಾಡುವ 


ಅಧಿಕಾರಿ; ಮುಖ್ಯಾಧಿಕಾರಿ: “ಯತ್ವಮಿಶ್ರ ಧಕಾರಕ್ಕಿತ್ವಂ ಬೆರಸಿದ 
ದಕಾರಂ- ಅಧ್ಯಕ್ಷ- ಅದ್ದಿಕ? (ಶಮದ. ೨೭೬ ಪ್ರಯೋ); ಯಾ ಸ್ಥಳಂ 
ಗಳಿಗೆ ಅಧಿಕಾರ ಅದ್ದಿಕ ಕೋಲುಕಾಜರು ಮುಂತಾಗಿ ಆರೂ ಹೊಗಸಲ್ಲ 
(ಎಕ. 111, ತಿರುಮ. ೧೦೦-೩೩; 1281); ಆ... ಭಾರತದ ಅದ್ದಿಕ 
ನಾದ ಜಸೋಯೆಯ ಮಗನ ಹಾಗೆ ತಾನೂ ತಿಕ್ಕಬಿಜ್ಜೆಯವನಾದನು * 
(ಭಾಷಾಶಾ. ೨೯೨). ೨. ಮೇಲ್ವಿಚಾರಣೆ; ಮುಖ್ಯಾಧಿಕಾ ರ: 
ಸೋಮೈಯ ದಣ್ಣಯಕರ ಅದ್ದಿಕದ ನರಸಿಂಹ್ವದೇವ (ಎಕ. ೪1, ಚಿಕ್ಕಮ. 
೮೯-೨೮ ; 1265); ಆ ಅದ್ದಿಕದ ಗೋವಿಂದದೇವ (ಎಕ. ೫1೪, ಬೇಲೂರು. 
೨೫೦-೪ ; 1298) ; ಕೊಂಡರಾಜಗಳ ಅದ್ದಿಕ (ಇಆ. ೫, ೬೪-೫; 1543). 
೩. ಸಮಕ್ಷ; ಸಮ್ಮುಖ: ವೂರು ಜಗತ್ತು ಅದ್ದಿಕದಲೂ ಕುಡಾಕೂರ 
ದೇವಂಣಸೇನಬೋವ ಮಾಡಿಸಿದ ಧಂರ್ಮವೂ ನಡೆಯದೆ ಯಿರಲಾಗಿ 
(ಸೌಇಇ. 220-11, ೪೪೧-೧೩; 1425); ಆ ಖೂನಿ ದ ರ್ಯಾ ಘ್ತ ನ್ನ್ನ 
ಮಾಡಿಯಾ ಜನರೆಲ್ಲರಂ ಅದ್ದದ್ದಿ]2ಕದಿ ಕರದುಕೊಂಡೈದುವಂತೆಯು 


ಅದ್ದಿಕೆ 


. ಉಸುರು ನೀನು (ಅರ್ಚಾನವಿ. ೩೧-೩೮). ಅದ್ದಿಗೈ : ೨. ಉತ್ಪತ್ತಿ 
ಎಂಬ ಬ್ರಹ್ಮನ ಬಲೆಯಲ್ಲಿ ಸಿಲುಕಿ ಮುಳುಗಿದರು ಬಲ್ಲೆನೆಂಬ ಬ್ರಹ್ಮಿಗಳು 
ಇಂತೀ ಅಳಿಉಳಿವ ಕಳೆದು ತನ್ನ ತಾನಜ್‌ದು ಅಜವಿನ ಘನದಣಾವಿನಲ್ಲಿ 
ಪರಿಪೂರ್ಣವಾದವಂಗೆ ಮಾಯೆಯ ಅದ್ಮಿಗನ£ವಿ]ಲ್ಲ (ಮೋಳಿಮಾ. 
೧೮೮-೭೦೮). 

ಅದ್ದಿ ಕದವನು - ಅಧ್ಯಕ್ಷ ಸ್ಥಾ ್ಸಿನದಲ್ಲಿರುವವನು; ಗೊತ್ತುಗಾರ; 
ಮುಖಂಡ: *ತುಜುಪಟ್ಟಿಯ' ಅದ್ದಿಕದವನು - ಗೋಷ್ಮಾಧ್ಯಕ್ಷ? 
(ನಾಟಿರಾ. ಕ); ಅದ್ದಿಕೆದವರಾಜ್ಞಿಯಲಿ ಸಂಕಲ್ಪವ ತಿದ್ದಿ ಕೊಂಡೊಳ 
ಪುಗುವುದಕೆ ಗುದ್ದಾಡಿದರು ಬಾಗಿಲು ಹಿಡಿಯದೆ ಪೊಳ್ಳು ಗದ್ದುಗೆವಿಡಿದ 
ರಿಕ್ಕೆಲದಿ (ಮೋಹತ. ೩-೪೮). "ಅಡ್ಡುಕ' ಪರಾ. [ಸಂ. ಅಧ್ಯಕ್ಷ] 
ಅದ್ದಿಕೆ "ಅದ್ದುಗೆ' ನೋ. 
ಅದ್ದಿಗ್ನ "ಅದ್ದಿಕ' ನೋ. 
ಅದ್ದಿಗೈ (ನಾ). ಕುದುರೆಯ ಒಂದು ಲಕ್ಷಣ(?): ಅದ್ದಿಗನರೆವಾಲ ಬಿದ್ದ 
ಕಿವಿಯ ತೇಜಿ ಹೊದ್ದಲೀಯದ ಹೊಆಕಾಲಂ ಇದ್ದೆಡೆ ಯಿರದ ಹಯವ 
ಹಲ್ಲಣಿಸಿಯೆ ಹೊದ್ದ ಹಿಡಿದು ತೋಜಕಿದರು (ಅಂಜಚ. ೬-೮೭). 1?) 
ಅದ್ಮಿಟ್ಟು (ನಾ). ೧. ಹಪ್ಪಳ, ಪೂರಿ, ಚಿರೋಟ ಮುಂತಾದವನ್ನು 
ಒತ್ತುವಾಗ ಮಣೆಗೂ ಲಟ್ಟಣಿಗೆಗೂ ಹಸಿಯ ಹಿಟ್ಟು ಅಂಟದಿರು 
ವುದಕ್ಕಾಗಿ ಅದ್ದಿಕೊಳ್ಳಲು ಇಡುವ ಹಿಟ್ಟು ಅಥವಾ ಪುಡಿ; 
ಅದ್ದುವ ಹಿಟ್ಟು : ಈಗೆ ತಾನೆ ಪಾರ್ವತಮ್ಮ ಅದ್ವಿಟ್ಟಿನ್ನು ತಯಾರಿಸುವ 
ಕೆಲಸಕ್ಕೆ ಕೈಹಚ್ಚಿದ್ದಾಳೆ (ಹಿಂಕತೆ. ೨೫). ೨. ಬೋಂಡ ಮೊದಲಾದ 
ಕರಿಯುವ ಪದಾರ್ಥಗಳನ್ನು ಅದ್ದಿಹಾಕುವುದಕ್ಕೆ ಉಪಯೋಗಿ 
ಸುವ ಕಲಸಿದ ಏಟ್ಟು : ಕಡಲೆಬೇಳೆಯ ಹಿಟ್ಟನ್ನು ಬಜೆ ಮತ್ತು 
ಬೋಂಡಕ್ಕೆ ಅದ್ದಿಟ್ಟಾಗಿಯೂ, ಸಿಹಿತಿಂಡಿಗಳನ್ನು ತಯಾರಿಸುವುದಕ್ಕಾ 


ಗಿಯೂ ಉಪಯೋಗಿಸುತ್ತಾರೆ (ಅಡುಸೌ. ೬೬). "ಒತ್ತಿಟ್ಟು' ಪರಾ. 
[ಅದ್ದು (ಆ ಅಲ್ಲು) + ಹಿಟ್ಟು (ಆ ಪಿಟ್ಟು)] 
ಅದ್ದಿಯಾಪಲ್ತಿ (ನಾ). ಒಂದು ಸ್ಥಳದ ಹೆಸರು: ಇಡುಗುರ ಗವುಣ್ಣ 


ತನದಕಯ್ಯ ಅದ್ದಿಯಾಪಳ್ಲಿಯೊಳ್‌ ತುಜಣಗೊಳೊಳ್ಳತ್ತ (ಎಕ. ೫1೪, 

ನಾಗಮಂ. ೧೧೧-೩ ; 961). [2] 

ಅದ್ಮಿಸು, "ಅರ್ದಿಸ್ಕು' ನೋ. 

ಅದ್ದಿಸ್ಕು "ಅರ್ದಿಸ್ಕು' ನೋ. 

ಅದ್ದು "ಅಟ್ಟು' ನೋ. 

ಅದ್ದುಗಾಣಿ "ಅದ್ದಗಣಿ? ನೋ. 

ಅದ್ಭುಗೆ, ಅದ್ದಿಕೆ (ನಾ). ೧. ಮುಳುಗುವುದು: ಭಯರಸದದ್ದುಗೆಯ 
ಮಂಜಿಡಿಕೆ ಮನದವರಿದ್ದು ಫಲವೇನು (ಕುವ್ಯಾಅ. ಓರಿಇ. ೨೦-೨೬). 


೨. ಅದ್ದುವುದು; ಮುಳುಗಿಸುವುದು: ಬಿದ್ದುದರಸನ ದೃಷ್ಟಿ ಮೋಹನ | 


ದದ್ದುಗೆಯ [ಪಾಠಾಂ, ಗದ್ದುಗೆಯ] ಮೋಹಿನಿಯ ಮೇಲೊಡನಿದ್ದುದ್ಯೆ 
ನೃಪಗೇಕಪತ್ನೀವ್ರತಪರಿಜ್ಞಾನ (ತೊರರಾ. ೩-೪-೮). ಅದ್ದಿಕೆ: ೨. (8). 
೩. ಬಣ್ಣಹಾಕುವುದು (ದಕ. ಕ). [ಅದ್ದು (ಆ ಅಟ್ಟು) * ಇಗೆ] 
ಅದ್ಭುತ(ಕ]ಮುದ್ರೆ (ನಾ). ಅಧ್ಯಕ್ಷನು ಅಧಿಕಾರ ಸೂಚಕವಾಗಿ 
ಕೊಡುವ ಮುದ್ರೆ (?): ದಾಸವೂಳಿಗಳ್ಳೆ ಯಾರೂ ಇಲ್ಲವೆಂದು |4 
ಅರ್ಚಕರು ರೆಂಗಪತಿ ಆಚಾರ್ಯರೂ ಹೇಳಲಾಗಿ... ಲೋವಿವಾಸಗೆ 
ಶ್ರೀ ಸ್ವಾಮಿಯವರ ಪಾರಿವೊಳಿಗ ಶಂಖು ಜಾಗಟಿ ಗುಡಿಕಾವಲು ಅದ್ದುತ 
[ಕ]ಮುದ್ರೆ ಸಹ ಅಪ್ಪಣೆ ಪಾಲಿಸಿ (ಮೈಆರಿ. ೧೯೨೯, ೭-೧೬; 1673). 
ಮಠಮುದ್ರೆ ಹೋ. ಓ ಈ ಶಬ್ದವನ್ನು ಅದ್ದುಕ ಮತ್ತು ಮುದ್ರೆ 
ಎಂದೂ ಬಿಡಿಸಬಹುದು. [ಅದ್ದುಕ್ಕ (ಅದ್ದು * -ಕ) ೬ ಮುದ್ರೆ) 
ಅದ್ಧೂರಿ "ಅದ್ಧೂರಿ ನೋ. 


೨೦೪ 


ಅದ್ಭುತಾಕೈತಿ 


ಅದ್ದೆ (ಗು). ಬೇರೊಬ್ಬನ ಸ್ಥಾನದಲ್ಲಿಯ ; ಬದಲಿ. “ಅದ್ಜೀಕೆಲಸ', 
“ಅದ್ದೇಚಾಕರಿ' ಪರಾ. [- ತೆಲು. ಅದ್ದೆ ಆ ಬಾಡಿಗೆ] 

ಅದ್ದೆಸರ (ನಾ). ಒಬ್ಬಾ ತನ ಹೆಸರು: ಶ್ರೀಪುರುಷ ರಾಜ್ಯಂಗೆಯ್ಯುತ್ತಿರೆ 
ಅದ್ದೆ ಪರ ಕೇಟೆಯ ಕಟ್ಟ (ಮೈಆರಿ. ೧೯೧೮ ; ೧೮-೭; 788). [1] 


5| ಅದ್ದೆ (ಕೆಲಸ (ನಾ). "ಒಬ್ಬನು ಮಾಡಬೇಕಾದ ಕೆಲಸ ಸವನ್ನು 


10 


15 


20 


25 


30 


35 


40 
| 
| 
| 


45 


ಮತ್ತೊ ಬ್ಬನು ಮಾಡುವುದು (ದಕ. 8). (ಅದ್ದೆ + ಕೆಲಸ] 

ಅದ್ದೇಟಾಳ?ಿ (ನಾ). - ಅಜ್ಡೀಕೆಲಸ (ದಕ. 8). 

[ಅದ್ದೆ * ಚಾಕರಿ) 

ಅದ್ಲೇಲಿ (ನಾ). (ಉಕ). ಒಂದು ಬಿಡಿಕಾಸು : ಪೇಟಿಯಲ್ಲಿ ದುಡ್ಡು 

ಅದ್ದೇಲಿಯ ಸಾಮಾನೂ ಉದ್ದರಿಯಾಗಿ ಹುಟ್ಟುತ್ತಿರಲಿಲ್ಲ ( ಪ್ರೇಮಾಶ್ರ.೬). 
[4 ಮರಾ. ಅಧೇಲಿ - ಅರ್ಧರೂಪಾಯಿ, ಅರ್ಧಪೈಸ. / ತುಳು. 

ಆದೇಲಿ, ಆದೋಲಿ - ಅರ್ಧಾಣೆ] 

ಅದ್ದೊರೆಯ (ನಾ). ಜೀವರ ಅಭಿಷೇಕಕ್ಕಾಗಿ ನೀರು ತರುವವನು 
(?) : ಅಘಣಿಯ ತಹ ಅದ್ದೊರೆಯರ ಜನ ಎರಡಕಂ ಪ್ರತಾಪ ಮೂವ 
ತ್ತಾರು ಭೋಗಮದ್ಧಲೆ ಸಹ ಜನ ಏಳಕಂ ಪ್ರತಾಪಯಿಪ್ಪತ್ತೆಂಟು (ಎಕ. 
x1, ಮೊಳಕಾ. ೩೧-೧೭ ; 1386). ([?] 

ಅದ್ಭುರಿ "ಅದ್ಧೂರಿ? ನೋ. 

ಅದ್ಧೂರಿ, ಅದ್ದೂರಿ, ಅದ್ಭುರಿ (ನಾ). ೧. ವೈಭವ; ವಿಜೃಂಭಣೆ: 
ದುರ್ಯೋಧನನು ತುಂಬ ಉತ್ಸಾಹದಿಂದ ಯಜ್ಞ ನಡಸಿದನು , . . 
ಎಲ್ಲವೂ ಅ ದ್ಧೂರಿಯಿಂದ ನಡೆಯಿತು (ವಚಭಾ. ೧೬೪) ; ಕಮಲ 
ಬದುಕಿದ್ದಾಗ ತನ್ನ ಮನೆ ಅದ್ಧೂರಿಯಾಗಿ ನಡೆಯುತ್ತಿದ್ದ ದಿನಗಳನ್ನು 
ಜ್ಞಾಪಿಸಿಕೊಳ್ಳುವಳು (ಶನಿಸಂ. ೩). ಅದ್ಧೂರಿ: ೧. ಮದುವೆಯ 
ಸಂಜೆ ಆರತಕ್ಷತೆ ತುಂಬಾ ಅದ್ದೂರಿಯಾಗಿ ನಡೆಯಿತು (ಮುಚ್ಚಿ ಬಾ. ೩೦) ; 
ನಂಜುಂಡಪ್ಪ ಹೆಸರಾಂತ ಹಾಸ್ಯನಟಿ. ಒಂದು ಕಾಲದಲ್ಲಿ ನೂರಾರು 
ರೂಪಾಯಿ ಸಂಬಳ ತೆಗೆದುಕೊಳ್ಳುತ್ತಿದ್ದ. ಎಷ್ಟೋ ಅದ್ದೂ ರಿಯಾಗಿದ್ದ 
(ಮಧುಸಂ. ೩೫); ಅರಿದ್ರೆ ಮಳೆ ಅದ್ದೂರಿ ಬೆಳೆ (ಇಕ್ಕು: "ಅದುರಿ: 
೨. ಉತ್ಕೃಷ್ಟ: ಅದ್ಭುನಯ ಜಂಬೀರ ಲವಣ ಶಾಕಂಗಳ ಪ್ರಬುದ್ಧ 
ಕಾಂತೆಗಂದಿಕ್ಸಿ (ಪರಶು. ೧೫-೩೩). [ಸೆಂ.] 

ಅದ್ಬು ತ (ಗು). ೧. ಅತ್ಯಾಶ್ಚರ್ಯಕರವಾದ; ವಿಸ್ಮಯವನ್ನುಂಟು 
ಮಾಡುವ. (ನಾ). ೨. ಅತ್ಯಾಶ್ಚರ್ಯಕರವಾದ ವಸ್ತು ಅಥವಾ 
ಸಂಗತಿ: ಹೆಜ್ಜೆಯ ಹಿಡಿದು ಬಳಿಸಲಿಸಿದನು ಬರೆಬರೆ ಕಂಡನದ್ಭುತವ 
(ಕುವ್ಯಾಆ. ೨೩-೨೬) ; ಆಲ್ಲಿ ನಾವು ನೋಡುತ್ತಿದ್ದಂತೆಯೇ ಒಂದು 
ಅದ್ಭುತ ನಡೆದುಹೋಯಿತು (ರೂಢಿ). ೩. [ಕಾವ್ಯಮಿಸಾ] ನವರಸ 
ಗಳಲ್ಲಿ ಒಂದು: ವಿಸ್ಮಯ ಭಾವಾಶ್ರಯಮದ್ಭುತರಸಮೆನಿಪ್ಪ ಪೆಸರಂ 
ಪಡೆಗುಂ (ಕಾವ್ಯಾವ. ೮೨೧). [ಸಂ.] 

ಅದ್ಭು ತಚಿತ್ತ (ಗು). ವಿಸ್ಮಯದಿಂದ ಕೂಡಿದ. ಮನಸ್ಸುಳ್ಳ; 
ಆತ್ಯಾಶ್ಸ ರ್ಯ ಹೊಂದಿದ : ಅತ್ತೆಲೆಲ್ಲಾ ಪುರಜನಂಗಳ ಮೊತ್ತವದ್ಳುತ 
ಚಿತ್ತರಾಗುತ್ತತ್ತ ಬಿಜ್ಜಳನೊಡನೆ ತಾವೈತಂದು ನೋಡುತಿರೆ ೩೩. 
೨೨-೫೭). [ಅದ್ಭುತ + ಚಿತ್ತ] 

ಅದ್ಭುತರಸ (ನಾ). ೫ ಅದ್ಭುತ : ಹೆಬ್ಬಿದಿರಿನ ಅತ್ಯೌನ್ನತ್ಯವನ್ನು ಮನ 
BNE ಕೆಳಗಿನ ಪದ್ಯ ದಲ್ಲಿ ಉತ್ತೆ ಕ್ಷೆ ಅದ್ಭು ತರಸಕ್ಕೆ ಆಂಗವಾಗಿ 
ಬಂದಿರುವುದನ್ನು ನೋಡಬಹುದು (ಭಾರಮಿಾ. We (ಅದ್ದು ತ + ರಸ] 

ಅದ್ಭುತಾಕೃತಿ (ನಾ). ಬೃಹತ್ಚ್ರಮಾಣದ ಆಶ್ಚರ್ಯಕರವಾದ 
ಆಕಾರ, ರೂಪ: ಅದ್ಭುತಾಕೃತಿಯನಾಂತಾ ರಾಮನಂ ಪೊತ್ತು 
ಕೊಂಡು. .. ನಾಕಂಬರಂ ಪಾಣುತುಂ (ಜಗವಿ. ೪-೫೩)- 


[ಅದ್ಭುತ + ಆಕೃತಿ] 


ಅದ್ಭುತೋಷಮೆ 


ಅದ್ಭುತೋಷಮೆ (ನಾ). [ಕಾವ್ಯಮಾ] ಒಂದು ಬಗೆಯ ಉಪಮಾ 
ಲಂಕಾರ: ಕಮಳಂ ಲಲಿತಭ್ರೂವಿಭ್ರಮಮಂ ವಿಸ್ಮಿತವಿಲೋಲಲೋಚನ 


ಯುಗಮಂ ಸಮವಾಯುಮುಳ್ಳೊಡದು ನಿನ್ನ ಮೊಗಕ್ಕೆ ಣಿಯೆಂಬುದದ್ಳು 


ತೋಪನಮೆ ನಿಯತಂ (ಕವಿರಾ. ೩-೬೮). [ಅದ್ಭುತ * ಉಪಮೆ] 
ಭ 

ಅದ್ಯೂತ "ಅದುಭುತ? ನೋ. 

ಅದ್ಮರ (ನಾ). ಅತಿಯಾಗಿ ತಿನ್ನುವವನು 5 ಹೊಟ್ಟಿಬಾಕ : *ಭಕ್ಷಕಃ, 
ಘಸ್ಮರಃ, ಅದ್ಮರಃ - ಈ ೩ ತಿನ್ನಾಳಿ” (ಹಲಾಯು. ೫೮-೧೯೫). [ಸಂ.] 

ಅದ್ಯತನ (ಗು). ೧. ಈಚಿನ; ಈಗಿನ; ಆಧುನಿಕ. (ನಾ). ೨. ಈಚಿ 
ನವನು; ಈಗಿನ ಕಾಲದವನು: ಈ ರಘುವಂಶ ರಾಮಕೃತಿಯೊಳ್‌ 
ಸತ್ತೆಂಟುಪದ್ಯಂಗಳಂ ಪೊಸೆವೆಂ ಯತ್ನದಿನಾದ್ಯರದ್ಯತನರೇ ಕಾರಾದೊಡಂ 
ಪೇಟರೇ (ಪಂರಾಮಾ. ೧-೩೩) ; ಅದ್ಯತನನಾಗಿಯುಂ ನೆಗಣ್ಹಾದ್ಯರ 
ದೊರೆಯೆಸಿಸಿ ನೆಜಕದು ಸಾಹಿತ್ಯಕಳಾಹೃದ್ಯತೆಯಿನೆಸೆದನಾ ನಿರವದ್ಯಗುಣಂ 
ಸಂದ ನಾಗಚಂದ್ರ ಕನೀಂದ್ರಂ (ನೇಮಿಪು. ೧-೨೨). [ಸಂ.] 


ಅದ್ಯಾಪಿ (ಅ). ಇನ್ನೂ; ಇಲ್ಲಿಯ ತನಕವೂ: ಕೊಲ್ಲಾಪುರದ ಲಕ್ಷ್ಮೀ | 


ಸೇನ ಮಠಾಧಿಪತಿಗಳು , , , ತಮ್ಮ ಶಿಷ್ಯ ವರ್ಗಕ್ಕೆ ಅದ್ಯಾಪಿ ಕಳುಹಿಸಿ 
ಕೊಡುತ್ತಿರುವ ಕನ್ನಡ ಶ್ರೀಮುಖಗಳೂ ಸಾಕಾದ ನಿದರ್ಶನಗಳಾಗಿವೆ 
(ಕವಿಚ. 111, ೫% ಮು) ; ವರಾಸ್ವೇಷಣೆಯಲ್ಲಿ ಎಷ್ಟೋವರುಷ ಕಳೆಯಿತು. 
ಅದ್ಯಾಪಿ ನನ್ನ ಮಗಳ ಮದುವೆ ಆಗಿಲ್ಲ (ರೂಢಿ). 
[ಸಂ. (ಅದ್ಯ + -ಅಪಿ)] 

ಅದ್ರ "ಅದ್ದರ್ಯ' ನೋ. 

ಅದ್ರವ್ಯ (ನಾ). ದ್ರವ್ಯವಲ್ಲದ್ದು. (ಸಂ. (ಆ- + ದ್ರವ್ಯ)] 

ಅದ್ರಿ (ಣಾ). ೧. ಬೆಟ್ಟ 
ತ್ತಿರ್ದಫುದೊ ಪಶ್ಚಿಮಾದ್ರೀಂದ್ರಮಿನಲ್‌ (ಕಾದಂಘ. ೩೨). ೨. ಕಲ್ಲು. 


೩. ಮರ: “ವೃಕ್ಷಃ, ಅಂಭ್ರ)ಪಃ ... ಅದ್ರಿಃ ... ಪಾದಪಃ - ಈ ೧೯ 
ಮರಂ ” (ಹಲಾಯು. ೨೯-೨೩). ೪. ಸೂರ್ಯ : “ಆದಿತ್ಯನಲ್ಲಿಯುಂ 
ಅದ್ರಿಯೆಂಬುದು? (ಹಲಾಯು. ೧೩೭-೩೪). ೫. ಏಳು ಎಂಬ 


ಸಂಖ್ಯೆಯ ಸಂಕೇತ: “ಸಪ್ತ, ಭಯ, ಅದ್ರಿ, ಗಿರಿ... ಅಶ್ವ ಇಂತಿ 
ನಿತುಂ ೭ಕ್ಕೆ ಹೆಸರು? (ವ್ಯವಹಾ. ೧೦). ೬. ಒಂದು ಅಳತೆ. [ಸಂ.] 


ಅದ್ರಿಕನ್ಯೆ (ನಾ). (ಹಿಮಾಲಯ) ಪರ್ವತದ ಮಗಳು ; ಪಾರ್ವತಿ; 


ಗಿರಿಜೆ: ನೆತ್ತರ್‌[ಪೊರೆದದ್ರಿ] ಕನೈಯಡಿಯಂತಿರಲೇನೆಸೆದಿರ್ದುವಡಿಗಳಾ 


ಕನ್ನಿಕೆಯ (ಕಾದಂಪೂ. ೪೪). [ಆದ್ರಿ * ಕನ್ಮೆ] 
ಅದ್ರಿಕೀಲೆ (ನಾ). ಭೂಮಿ. (ಸಂ. ಅದ್ರಿಕೀಲಾ (ಅದ್ರಿ * ಕೀಲಾ)] 
ಅದ್ರಿಜ (ನಾ). ೧. ಬೆಟ್ಟದಲ್ಲಿ ಹುಟ್ಟಿದುದು. ೨. ಶಿಲಾಜಿತು. [ಸಂ.] 
ಅದ್ರಿಜಾತ (ನಾ). ೧. - ಅದ್ರಿಜ ೧. ೨. ಕಾಡುಕಿಚ್ಚು. 

[ಆದ್ರಿ * ಜಾತ] 

ಅದ್ರಿಜೆ (ನಾ). 7 

ನಿರೀಕ್ಷಿಸಿ ಮಹಾಹರುಷಮಂ ತಳೆವುತಿಕೆ ತೆರಳಲನುವಾದರು (ನೀಶೈಪು. 

೩-೩-೩೨)... (ಸಂ. ಅದ್ರಿಜಾ] 


ಅದ್ರಿತನಯೆ (ನಾ). - ಅದ್ರಿಕನ್ಯೆ : ಭವನ್ನೇಮಂಗಳಂ ಪೊಗಳಲೆನ್ನ ವೆ 


ಯೆನ್ನುತಂ ನುತಿಗೈದಳದ್ರಿತನಯೆ (ವೆಂಕಾರಾ. ೫-೧೨-೧). 
[ಸೆಂ. ಆದ್ರಿತನಯಾ (ಅದ್ರಿ * ತನಯಾ)] 


ಅದ್ರಿದಳನ (ನಾ). ೧. ಪರ್ವತಗಳನ್ನು ಭೇದಿಸುವುದು. ೨. ಪರ್ವತ 


ಗಳನ್ನು ಸೀಳುವವನು ; ಇಂದ್ರ. ೩. ವಜ್ರಾಯುಧ (ಸ್ಯಾಂಡರ್‌). 
[ಅದಿ * ದಳನ (= ದಲನ)] 


ಅದ್ರಿಧರ (ನಾ). ಪರ್ವತವನ್ನು ಧರಿಸಿದವನು ; ವಿಷ್ಣು: ತನ್ನೊಳಗಿರ್ದ 
ಮೌಕ್ರಿಕನಿಳಾಧರಮದ್ರಿಧರಾಂಗರೋಟಚಿಗಳ್‌ ತನ್ನೊಳಗೊಳ್ಳುವೆತ್ತು 


೨೦೫ 


; ಪರ್ವತ: ತುಣುಗಿದ ತಾರಾಪುಂಜದೆ ಮಿಜುಗು 


ಅದ್ರಿಕನ್ಯೆ : ಅವರದ್ಳುತಾಕಾರದಿಂದಿರ್ದರದ್ರಿಜೆ 


ಅದ್ವಿಜ 


|. ಪೊಜಪೊಣ್ಮುವವೊಲ್‌ ಜಳಶೀಕರಂಗಳಿಂದುನ್ನತಮಾದ ಬಳ್ಜೈಕೆಗಳಿಂ (ಎಕ. 
| ೫181, ಸೊರಬ. ೨೬೧-೧೦ ; 1408). ([ಸಂ.] 
| ಅದ್ರಿಭೇದನ (ನಾ). - ಅದ್ರಿದಳನ. [ಅದ್ರಿ * ಜೇಡನ] 
; ಅದ್ರಿರಾಜ (ನಾ). ಪರ್ವತಗಳ ರಾಜ; ಹಿಮಾಲಯ: ಶ್ರೀರಮಣೀ 
5! ಮನೋರಮಣಂ ವಾಗ್ರಮಣೀರಮಣಾದ್ರಿರಾಜಪುತ್ರೀರಮುಣೇ ಮನೋ 
| ರಮಣಂ (ಕಇಆ. ೧-೨-೨ ; 1058). [ಅದ್ರಿ * ರಾಜ] 
hee (ನಾ). ಪರ್ವತಗಳ ಶತ್ರು; ಇಂದ್ರ. [ಆದ್ರಿ * ಶತ್ರು) 
ಅದ್ರಿಸಾರ (ಗು). ೧. ಪರ್ವತದಷ್ಟು ಸತ್ವವುಳ್ಳ. (ನಾ). ೨. ಕಬ್ಬಿಣ. 
| [ಆದ್ರಿ * ಸಾರ] 
10, ಅದ್ರೀಶ (ನಾ). - ಅದ್ರಿರಾಜ. (ಆದ್ರಿ * ಈಶ] 
| ಅದ್ರುತ (ಗು). ತ್ವರೆಯಿಲ್ಲದ; ಮಂದಗತಿಯುಳ್ಳ. [ಸಂ.] 
ಅದ್ರೋಹ (ನಾ). ದ್ರೋಹವಿಲ್ಲದಿರುವಿಕೆ ; ನಿರ್ವಂಚನೆ: ಅಡ್ರೋಹ, 
| ದಾನ, ಸತ್ಯ ಇವು ಮೂರು ಉತ್ತಮ ಗತಿಯನ್ನು ಪಡೆಯುವುದಕ್ಕೆ 
| ಸಾಧನಗಳೆಂದು ಹೇಳುತ್ತಾರೆ (ವಚಭಾ. ೩೫೬). [o.] 
15] ಅದ್ಲೆ (ನಾ). ಗಳುವನ್ನು ಸೀಳಿ ಮಾಡಿದ ದಬ್ಬೆ : ಅದ್ಲೆ ಚಿನ್ನಾಗಿದ್ದರೆ 
ಹಲಗೆಯ ಯೋಗ್ಯತೆ ಬಂದೀತೇ? (ರೂಢಿ). "ಅದ್ದೆ ಪಟ್ಟಿ? ಪರಾ. [1] 
ಅದ್ಲೆ ಪಟ್ಟೆ (ನಾ). ಬಂಡಿ ಅಥವಾ ಗಾಡಿಯ ಪಕ್ಕಗಳಲ್ಲಿ ಸೀಳಿದ 
ದಬ್ಬೆಗಳಿಂದ ಕಟ್ಟಿದ ತಡಿಕೆ: ಗೊಬ್ಬರದ ಬಂಡಿಯ ಹಿಂದೆ "ಅದ್ಲೆ 
ಪಟ್ಟಿ ಯನ್ನು ಹಿಡಿದು ನಿಂತು ಬಂಡಿಸವಾರಿ ಮಾಡಬೇಕು (ಬೆಳುಮ. 
20| ೧೩೭). [ಅದ್ಲೆ * ಪಟ್ಟಿ] 
ಅದ್ಬಂತಿಕೆ (ನಾ). ನೆವ. 
| ಅದ್ವಂತಿಕೆ ಹೇಳು - ನೆವಹೇಳು (ಸ್ಕಾಂಡರ್‌). [2] 
ಅದ್ವಂದ್ಹ (ಗು). ೧. ಸುಖ- ದುಃಖ, ರಾಗ - ದ್ವೇಷ ಮೊದಲಾದ 
ದ್ವಂದ್ವಗಳಿಲ್ಲದ. ೨. ಎರಡಿಲ್ಲದ; ಅದ್ವಿತೀಯ : ಬಂದು ದೂರತ 
25 ರಾರ್ಥ್ಕಾಘಪರಾರ್ಥ್ಯರತ್ನನಿಚಯಾದ್ವಂದ್ವಂ ಮಹಾಪುಣ್ಮದಿಂ ಕೃತ 
ಮಾಲಾಮರನಾಥನಂದೆಜಗಿದೆಂ ಶಾಂತೀಶಪಾದಾಬ್ದದೊಳ್‌' (ಶಾಂತಿಪು. 
೧೧-೩೫). [Xo.] 
ಅದ್ವಯ (ಗು). ೧. ಎರಡಲ್ಲದ. ೨. ಎರಡಿಲ್ಲದ; ತಾನೊಂದೇ ಆದ. 
(ನಾ).೩. - ಅದ್ವೈತ ೪. ೪. ಪರಮಾರ್ಥ. ೫. ಬುದ್ಧ. [ಸಂ.] 
30| ಅದ್ಹಯವಾದಿ (ನಾ). ೧. ಒಂದೇ ಹೊರತು ಎರಡಿಲ್ಲವೆಂದು ವಾದಿ 
ಸುವವನು; ಬ್ರಹ್ಮಕ್ಕಿಂತ ಭಿನ್ನವಾದದ್ದು ಬೇರೊಂದಿಲ್ಲವೆಂದು 
ಹೇಳುವವನು; ಅದ್ವೈತಿ. ೨. ಬುದ್ಧ. ೩. ಜಿನ. ೪. ಜೈನ (8)- 
[ಸಂ. ಅದ್ವಯವಾದಿನ್‌ (ಆದ್ವಯ + ವಾದಿ + -)] 
ಅದ್ವಯಿತೆ (ನಾ). ಇ ಅದ್ವೈತ ೧: ಅದ್ವಯಿತ ತಾನಾಗಿ ಯುದ್ಧ ನಿನ್ನಾ 
85 ರೊಡನೆ (ಸರ್ವಜ್ಞ. ೩೯೫). [ಸಂ. ಅದ್ವೈತ] 
ಅದ್ವಾರ (ನಾ). ಪ್ರವೇಶಮಾಡಬಾರದ ಬಾಗಿಲು; ಹಿತ್ತಲುಬಾಗಿಲು: 
ಮೂಜುಕೋಟಿಯ ಮುಜೀದರದ್ವಾರದಲಿ (ಕುವ್ಯಾಸ. ಓರಿಇ. ೨-೭೧ ; 
| ೨೨೭೭ ನೋ). [ಸಂ.] 
; ಅದ್ವಾರಪ್ರವೇಶ (ನಾ). ಪ್ರವೇಶಮಾಡಬಾರದ ಬಾಗಿಲಿನಿಂದ 
ಪ್ರವೇಶಮಾಡುವುದು ; ಹಿತ್ತಲುಬಾಗಿಲಿನಿಂದ ಬರುವುದು : 
ಸ್ಕಾ ತಕರು ನಾವ್‌ ವೈರಿಕುಲದಲಭೀತರದ್ವಾರಪ್ರವೇಶವನೀತಿಯಲ್ಲ 
| ಪುರಾಣಸಿದ್ಧವಿದು (ಕುವ್ಯಾಸ. ಓರಿಇ., ೨-೭೪). [ಅದ್ವಾರ + ಪ್ರವೇಶ] 
| ಅದ್ವಿಜ (ಗು). ೧. ದ್ವಿಜರಿಲ್ಲದ. ೨. ಹಲ್ಲಿಲ್ಲದ: *ಕಿವಿಯಿಲ್ಲದಂ 
ಮೂಳನಕ್ಕೆದ್ದಿಜಂ [ಪಾಠಾಂ. ಆದಿಜಂ] ಬೋಡ್ಡನಕ್ಕುಂ ? (ಮಂಗರಾ. 
೧೧೫-೬). (ನಾ). ೩. ದ್ವಿಜನಲ್ಲದವನು; ಶೂದ್ರ. ೪. ಕರ್ಮ 
ಲೋಪದಿಂದ ಪತಿತನಾದ ದ್ವಿಜ. [ಸಂ.7 


40 


45 


ಅದ್ವಿತೀಯ ೨೦೬ ಅಧಃಸ್ರಂಸೆನ 


ಅದ್ವಿತೀಯ (ಗು). ಎರಡನೆಯದಿಲ್ಲದ; ತನಗೆ ಸಮಾನವಾದ | | ದಿವಸಕ್ರಮದಿನಧಃಕರಿಸಿದನಾ ನೃಪತನೂಭವಂ ಶೈಶವಮಂ (ಮಲ್ಲಿಪು. 
ಬೇಕೊಂದಿಲ್ಲದ ; ಅಸಮಾನ: ಸಹಸ್ರ ಪುಸ್ತಕಪ್ರಸರಮನತ್ತಿ ಮಬ್ಬೆ ಪರ ೪-೧೩೩). ಅಧಃಕರಿಯಿಸು: ೨. ಗುರುವಿರಹಜನಿತ ಚಿಂತಾ 
ಮಾದರದಿಂ ಬರೆಯಲೈನೇಲ್ಹ ಪೆಂಪಸದಳಮದ್ವಿತೀಯಮಸಮಂ ಸಲೆ | ತರಂಗಿಣೀ ರಯಮನಾತ್ಮ ಕುಲವೃದ್ಧ ವಚಸ್ತರಣಿಯಿನೆಂತಾನುಮಧಃಕರಿ 
ಭಾವಿಸಲೆಯ್ದೆ ಬಣ್ಣಿಸಲ್‌ (ಶಾಂತಿಪು. ಪರಿ.೧-೨); ರುದ್ರನದ್ವಿತೀಯನೆಂದು ಯಿಸಿದಂ ಪಿತೃವಿಯೋಗಮೇಂ ದುಸ್ತರಮೋ (ಚಂದ್ರಪು. ೨-೬೦). 
ನಂಬುವುದು (ಬಸವ. ೫೩೧). [ಸಂ.] [ಅಧಃಕರಣ + -ಇಸ್ಕು] 


ಅದ್ವಿತ್ವ (ನಾ). ೧. ಎರಡಾಗಿಲ್ಲದಿರುವಿಕೆ. ೨. ಸಮಾನವಾದ| | ಅಧಃಕೈತ (ಗು). ೧. ಕೆಳಗೆ ಮಾಡಲ್ಪಟ್ಟ; ಹತ್ತಿಕೊಂಡ; 


5 


ಒತ್ತಕ್ಷರ ಬಾರದಿರುವುದು: ಮೊದಲೊಳ್‌ ಹ್ರಸ್ವೈಕಸ್ವರಮೊದವೆ ಪರಂ | ಏರಿದ: ಜಿತಬಾಣಂ ಹರಿಯಂತಧಃಕೈತ [(ಪಾಠಾಂ. ಹರಿಯಂತಿರಲ್‌ 
ಸ್ವರಮದಾಗೆ ನಣಲಯಳಂಗಳ್ಳುದಯಿಸುಗುಂ ದ್ವಿತ್ವಂ ಪೂರ್ವದೀರ್ಫ್ಥ ಪ್ರಿಯ]ಮಯೂರಂ ತಾರಕಾರಾತಿಯಂತತಿಮಾಘಂ ಶಿಶಿರಾಂತ್ಯದಂತೆ. ಫಾ 
ಕವ್ಯಯಕೆ ವರ್ಣತತಿಗದ್ವಿತ್ವಂ (ಶಮದ. ೬೯); ಅದ್ವಿತ್ವ ಧಕಾರಕ್ಕೆ ವಾಗ್ಗುಂಫದೊಳ್‌ ನಾಕಿಗಂ (ಛಂದೋಂಬು. ೬-೭). ೨. ಕೇಳು 
ಜಕಾರಂ - ಧಾತು - ಜಾದು... ಆ ಸಕಾರಕ್ಕೆ ಅದ್ವಿತ್ವ ಟಕಾರಂ-|10) ಮಾಡಲ್ಪಟ್ಟ ; ಧಿಕ್ಕರಿಸಲ್ಪಟ್ಟಿ : ಆ ನಿತತಹಾರಮಧಃಕೃತ ತಾರಕಾಂತಿ 
ಜ್ಲೀಸ್ಮಾ - ಜೇಟಿ ; ಪ್ರತಿಷ್ಠಾ- ಹದಿಟಿ; ಸೌರಾಷ್ಟ್ರ - ಸೊರಟ (ಶಮದ. (ಶಾಂತಿಪು. ೩-೪೦). [ಸಂ. (ಆಧಸ್‌ * ಕೃತ)] 

1 


ಅದ್ವೈತ (ಗು). ೧. ತನಗೆ ಎರಡನೆಯದಿಲ್ಲದ; ತಾನೇ ತಾನಾದ. ಆಧಃಕ್ಷಿಪ್ತಂ -ಈ ೨ ನೆಗ್ಗಿದುದು ? (ಹಲಾಯು. ೧೨೬-೮೩). 

೨. ಎಣೆಯಿಲ್ಲದ; ಅಸಮಾನ. (ನಾ). ೩. ವಿಕಾರವಿಲ್ಲದಿರುವಿಕೆ; [ಸಂ. (ಅಧಸ್‌ + ಕ್ಷಿಪ್ಪ)] 

ಸಮತ್ವ. ೪. [ಅದ್ವಿತ] ಬ್ರಹ್ಮ ಮತ್ತು ಜೀವ ಎಂಬ ಎರಡೂ |15! ಅಧಃಕ್ಷೇಪ (ನಾ). ೧. ಕೆಳಕ್ಕೆ ಹಾಕುವುದು, ಎಸೆಯುವುದು ; 
ಬೇಕೆ ಬೇರೆ ಅಲ್ಲ, ಒಂದೇ ಎಂದು ಪ್ರತಿಪಾದಿಸುವ ತತ್ತ್ವ: ಕೆಳಗೆ ಇಡುವುದು. ೨. [ವಿಜ್ಞಾನ] ಒಂದು ದ್ರವದ ತಳದಲ್ಲಿ 
ಅದ್ವೈತನೆಂಬ ಪದವು ಎರಡು ನಿಧವಾದ ಅರ್ಥದಲ್ಲಿ ಉಪಯೋಗಿಸಲ್ಪಡು ತಂಗಿದ ಗಟ್ಟಿಯಾದ ವಸ್ತು. [ಸಂ. (ಅಧಸ್‌ + ಕ್ಷೇಪ)] 

ವುದು. ಒಂದನೆಯದು ಭೇದನಿಷೇಧ. ಎರಡನೆಯದು ಐಕ್ಯೋಪದೇಶ ಅಧಃಪತನ (ನಾ). ೦. ಕೆಳಕ್ಕೆ ಬೀಳುವುದು. ೨. ದುರ್ಗತಿಗಿಳಿಯು 
(ಹಿಂದಸಾ. ೨೧೨). ೫. ಅದ್ವೈತಿ : ಬೌದ್ಧರುಗಳ ಮಡೋದ್ಭತಿಯೆಂಬ | ವುದು: ೧, ೨: ಹಿರಣ್ಮರೋಮಂ... ಮುನ್ನಿನ ದುಷ್ಕೃತವನನುಭವಿಸಿ 
ಉನನವ ಸವಜಕಿ ಆದ್ವೈತರನಪಹರಿಸಿ ತವಿಸಿ ಚಾರ್ವಾಕರನವನಿಯೊಳು |20 ದಲ್ಲದೆ ಪೋಗದೆಂಬುದನಜಪುನಂತಧಃಪತನಮಪ್ಪ ಬಿಲನಂ ಪೊಕ್ಕುದು 


೨೮೩ ಪ್ರಯೋ). (ಸಂ. | ಅಧಕಶ್ರಿಸ್ತ (ಗು). ೧. ಕೆಳಗೆ ಎಸೆದ. ೨. ತಗ್ಗಿದ: “ನ್ಯಂಚಿತಂ, 
| 


ಶಿವನ ಭಕ್ತಿಯ ತಾಂ ಪ್ರತಿಷ್ಠಿಸಿ (ಬಸಪು. ೫೩-೧೦); "ಅದ್ಬಯ (ಪಂಚತಂ. ೨೯೪-೧೮). ೨. ಮ್ಲೇಚ್ಛಾಚಾರಿ ಪುಸ್ತಕಗಳನ್ನು ಓದಿಯೇ 
ಪರಾ. [ಸಂ.] ಆರ್ಯಸಂತಾನದ ಅಧಃಪತನವಾಗುತ್ತಿದೆ (ಎರಸೆ. ೩೦). 
ಅದ್ಚೈತಚರಿತ್ರ (ನಾ). ನಡೆಯಲ್ಲಿ ಎರಡಿಲ್ಲದಿರುವುದು; ಅಂತರಂಗ [ಸಂ.. (ಅಥಸ್‌ + ಪತನ)] 


ಬಹಿರಂಗ ಒಂದೇ ಆಗಿರುವುದು: ಜ್ಞಾನಾಜ್ಞಾನ ಭಾವ ನೋಟ ಅಧಃಪಾತ (ನಾ). - ಅಧಃಪತನ: ಅ ಕ್ಷಿತಿಸಂಗೆನ್ನಂದದಿಂದಂ ಸಮನಿ 
ತಾನಲ್ಲ ಅಜ್‌ವಿನ ಭಾವ ಸ್ವತಂತ್ರನಿಲ್ಲ ಕಾಣಾ ಅಕಾಯದಲ್ಲಿ ಅದ್ವೈತ |25 ಸುಗುಮಧಃಪಾತಮಸ್ತಾಬ್ಬಿ ಯೊಳ್‌ (ಚಂದ್ರಫು. ೨-೪೫); ಅವತಾರನೆಂದೆ 


ಚರಿತ್ರ ಅಜಕಿವಿನಲನುಗ್ರಹಿಸಿ ಸಕಾಯದಲ್ಲಿ ಸದೈವಚರಿತ್ರ (ಅವಚಂ. ಎಂದಾರೆ ತಾಯಿ ಈ ಅಧಃಪಾತವನ್ನೇ (ಗಂಗಾತ. ೪). 
೧೩೮-೬೨೩). [ಅದ್ವೈತ ಚರಿತ್ರ] [ಸಂ. (ಆಧಸ್‌ + ಪಾತ)] 
ಅದ್ವೈತಭಕ್ತಿ (ನಾ). ತನ್ನನ್ನು ಪೂರ್ಣವಾಗಿ ಮರೆತು ಮಾಡುವ ಅಧಃಪಾತಾಳ (ನಾ). ೧. ತುಂಬ ಕೆಳಗಿನ ಪಾತಾಳಲೋಕ. 
ಭಕ್ತಿ; ತನ್ಮಯ ಭಕ್ತಿ: ಇದರೊಳು ದ್ವೈತವದ್ವೈತಭಕ್ತಿಗಳೆಂದು ೨. ಅತ್ಯುಂತ ದುರ್ಗತಿ; ತುಂಬ ಹೀನಸ್ಥಿತಿ: ಅಷ್ಟು ಮೇಲ್ಮಟ್ಟ 
ಪದುಮಾಕ್ಷಿದ್ವಯವಾಗಿ ತೋರ್ಪುದು (ವೇದಾಂಪ್ರ. ೯). 30| ದಲ್ಲಿದ್ದವನು ಎಂಥ ಅಧಃಪಾತಾಳಕ್ಕೆ ಬಿದ್ದ (ರೂಢಿ). 
[ಅದ್ವೈತ * ಭಕ್ತಿ) [ಸಂ. (ಅಧಸ್‌ + ಪಾತಾಳ)] 
ಅದ್ವೈತಮತಿ (ನಾ). ೧. ಒಮ್ಮನಸ್ಸು; ಏಕಾಗ್ರಚಿತ್ತ: ತೊಡಗಿ ಅಧಃಪಾತಿಸು (ಕ್ರಿ). ಕೆಳಕ್ಕೆ ಬೀಳಿಸು; ದುರ್ಗತಿಗೆ ಇಳಿಸು: 
ನಾ ಮೂಜವಸರದೊಳುಂ ಮೃಡಸಮಾರ್ಚನೆಗಳನಲರ್ದಳವಡಿಸೆನೇ| | ಮೊದಲೊಳಾಂ ಬ್ರಾ ಹ್ಮಣ ೦, ವರ್ಣಧರ್ಮವನಧಃಪಾತಿಸಲೆ? (ಹೆಬ್ಬೆರ. 
ಯದ್ವೈತಮತಿಯಿಂದೀ ಪರಿಯೊಳವ್ವ (ಬಸಪು. ೪೫-೧೦). ೨. ಅಭೇದ ೧೧-೧೧). [ಅಧಃಪಾತ + -ಇಸ್ಕು] 
ಬುದ್ಧಿ. ೩. ಭಿನ್ನಭಾವವಿಲ್ಲದವನು. [ಅದ್ವೈತ ಮತಿ] 35| ಅಧಃಪ್ರಭಾವ (ನಾ). ಕಡಮೆಯಾದ ಪ್ರಭಾವ ; ತಗ್ಗಿಹೋದ 
ಅದ್ಬೈತವಾದ (ನಾ). ಅದ್ವೈತವನ್ನು ಪ್ರತಿಪಾದಿಸುವ ವಾದ; | | ಪ್ರಭಾವ : ಹಯಗ್ರೀವನಧಃಪ್ರ ಭಾವನೆರ್ದೆಗೆಟ್ಟರ್ದೊೋಡಿದಂ (ಪುಷ್ಪಪು. 
ಏಕತತ್ತ್ವ ವಾದ. [ಅದ್ವೈತ ವಾದ] ೬-೨೭). [ಸೆಂ (ಅಧಸ್‌ * ಪ್ರಭಾನ)] 
ಅದ್ಚೈತಿ (ನಾ). ಅದ್ವೈತ ಮತವನ್ನು ಅವಲಂಬಿಸಿದವನು. ಅಧಃಸ್ಥಲ “ಅಧಸ್ಸೃಲ' ನೋ. 
(ಸಂ. ಅದ್ವೈತಿನ್‌ ಅಧಃಸ್ಥಳ "ಅಧಸ್ಸ್ಯಲ' ನೋ. 
ಅಧಃಕರಣ (ನಾ). ಕೀಳುಮಾಡುವುದು ; ಧಿಕ್ಕರಿಸುವುದು. "ಅಧಃ |4| ಅಧಃಸ್ಥಳೆಂಬಿಡಿ (ಕ್ರಿ). ತಳಭಾಗವನ್ನು ಅವಲಂಬಿಸು, --ಆಶ್ರ 
ಕರಿಸು' ಪರಾ. [ಸಂ.] ಯಿಸು : ನೆಲಸಿರ್ದಪ್ಪುದಧಃಸ್ಥಳಂಬಿಡಿದಧೋಲೋಕಂ ಸಮಂತೆಯ್ದೆ 
ಅಧಃಕರಿಯಿಸು "ಅಧಃಕರಿಸು' ನೋ. | ಸುತ್ತಲುಮಿರ್ದಪ್ಪುದು ಮಧ್ಯಲೋಕಂ (ಆದಿಪು. ೧-೫೦). 
ಅಧಃಕರಿಸು, ಅಧಃಕರಿಯಿಸು (ಕ್ರಿ). ೧. ಕೀಳುಮಾಡು ; ಧಿಕ್ಕರಿಸು: | : [ಅಧಃಸ್ಥಳ (ಎ ಅಧಸ್ಸೃಲ) * ಪಡಿ] 
ತನ್ನ ದರ್ಶನಂ ತ್ರಿದರ್ಶನಮನಧಃಕರಿಸೆ ಸುಪ್ರತಿನ್ಮ ವ್ರತಿಸನನುಕ್ರಮದಿ|  ಅಧಃಸ್ಥಿತ (ಗು). ಕೆಳಗೆ ಇರುವ ; ಕೆಳಗಿನ. 
ನೇಕಾದಶಾಂಗಧರನಾಗಿ (ಅರ್ಧನೇ. ೪-೬೫ ವ); ಪ್ರವಾಳಮಂ ಜಡಾ |45 [ಸಂ. (ಅಧಸ್‌ + ಸ್ಥಿತ)] 


ಶ್ರಯವೆಂಡೊಲ್ಲದವನಧಃಕರಿಸಿ (ಬಸರ, ೧೨-೯೦). ೨. ದಾಟು; ಕಳೆ:| | ಅಧಕಸ್ಪಂಸನ (ನಾ). ಕೆಳಕ್ಕೆ ಜಾರುವುದು, ಬೀಳುವುದು : 


ಅಧಟ ೨೦೭ ಅಧರೋಹ್ಮ 


*ಬಟಲ್ಜು -ಅಧಃ ಸ್ರಂಸನೇ (ಕೆಳಕ್ಕೆ ಬೀಳು, ಬೀಳಿಸು), ನಿಶ್ಚೇಷ್ಟಾಯಾಂ ಅಧಮೆ (ನಾ). ೧. ನೀಚಳಾದ ಹೆಂಗಸು; ದುಷ್ಟೆ : ಕಕ್ಕಿತೆಯರಧ 
(ಅಲಸಿಕೆಮಾಡು) * (ಶಮಧಾ). [ಸಂ. (ಅಧಸ್‌ + ಸ್ರಂಸನ)] ಮೆಯರು ಕತ್ತಿಗೆ ಮಿಕ್ಕ ಗೋಟುಗಳಣಕಿಗಳು ಶಠದಿಕ್ಕೆಯರು (ಬಸಪು. 


ಅಧಟಿ "ಅದಟ? ನೋ. | 90-೫೨). ೨. [ಕಾವ್ಯಮಾ] ಹಿತೈಸಿಯಾದ ಪತಿಯ ಮೇಲೆ 
ಅಧಟಿರಾಯರಾವುತೆ (ನಾ). ಪರಾಕ್ರಮಶಾಲಿಯಾದ ಶ್ರೇಷ್ಠ ಕೋಪಿಸಿಕೊಳ್ಳುವವಳು ; ನಾಯಿಕಾಭೇದಗಳಲ್ಲಿ ಒಂದು. 
ಸವಾರ: ರಾಜಪುತ್ರರನಧಟರಾಯರಾವುತರಂ ವಿರಾಜಿಸುವ ನಾಯಕರಂ | 5 [ಸಂ. ಅಧಮಾ) 
. :- ಇವರ್‌ ಮೊದಲೆನಿಪ ಜನಸಮಾಜಮಂ ಕರೆಯಲ್‌(ಪದ್ಮರಾ.೯-೨೧). | | ಅಧಮೋಪಮೆ (ನಾ). [ಕಾವ್ಯಮಾ] ಉತ್ತಮವಾದ ವಸ್ತುವಿಗೆ 
[ಅಧಟ (£ ಅದಟ) + ರಾಯ + ರಾವ್ರತ] ಹೀನವಾದ ಹೋಲಿಕೆಯನ್ನು ಹೇಳುವ ಅಲಂಕಾರಡೋಷ; 
ಅಧಟು "ಅದಟ್ಕು' ನೋ. ಹೀನೋಪಮೆ : ವೈರಿಪದವಪಶಬ್ದವಚಮತ್ಕಾರವಧಮೋಷಮೆ ನಿಯತಿ 
ಅಧಟುದೋಯಿ (ಕ್ರಿ). ಪರಾಕ್ರಮವನ್ನು ತೋರಿಸು; ಸಾಹಸವನ್ನು ಪದಪೂರಕಂ ದುಸ್ಸಂಧಿಯನಿಬದ್ಧಂ ವಿರುದ್ಧಾರ್ಥ ... ಎನಿಪ್ಪ ಪೊಳ್ಳಂ 
ಕಾಣಿಸು: ಒಂದ ಹೊಯ್ದರೆ ತಾನೊಡ್ಡಿಕೊಂಡೆರಡಹೊಯ್ದಂದಣ್ಣಗ |10 ತೊಟ ಕಳೆದಿಂತು (ಬಸಪು. ೧-೧೮). [ಅಧಮ * ಉಪಮೆ] 
ಧಟುದೋಜಕಿದನು (ಭರಚ. ೬೩-೩೪). ಅಧರ (ಗು). ೧. ಕೆಳಗಡೆಯ. ೨. ಕೀಳಾದ; ಹೀನ: ವಿದ್ಯಾಧರ 
[ಅಧಟು (ಆ ಅದಟ್ಕು) + ತೋಜು] ರಧರರಾಗೆಯುಂ ಪನ್ನಗರ್‌ ಪನ್ನತಿಕೆಯಿಂ ಬಂದಾಂತೊಡೆ (ಪಂಪಭಾ. 
ಅಧನ (ಗು). ೧. ಧನವಿಲ್ಲದ ; ಆಸ್ತಿಯಿಲ್ಲದ. (ನಾ). ೨. ಕೇಡು; ೫-೮೮ ವ). ೩, ಅಧರೋಷ್ಠ; ಕೆಳತುಟ ತುಟಿ: ಅದೃರ ವಚನ ಪರುಷ 
ಅನರ್ಥ; “ಡಮರ, ಈತಿ”. (ಮಂಗರಾ. ೩೭ ಕಿ) (ಸಂ.] ಕಂಡಣ್ಣಾ... ಅಧರಕ್ಕೆ ಕಹಿ, ಉದರಕ್ಕೆ ಸಿಹಿ (ಬಸವ. ೧೭೧) ; ಕೆಡಿಸಿ 
ಅಧನದ (ನಾ). ಧನವನ್ನು ಕೊಡದವನು; ಲೋಭಿ: ಧನದರಲ್ಲದ |15| ತಥರದ ರಾಗ ರಾಗವ ಬಡತನವ ಹೆಚ್ಚಿಸಿತು ನಡುವಿನ ಬಡತನವು ವಿಟಜನ 
ಧನದರಿಲ್ಲ ತಕ್ಕರಲ್ಲದೆ ಟಿಕ್ಕರಿಲ್ಲ ಜನ್ನಮಲ್ಲದೆ ಬನ್ನಮಿಲ್ಲ (ಅಜಿಫು. ಕೆನಲು ನಡೆತಂದಳಿಂದುಮುಖಿ (ಕುವ್ಯಾವಿ. ೫-೩೫); ಒಂದು ಶೂನ್ಯ 
೧-೨೧ ವ). (ಸಂ. (ಅ- + ಧನದ)) ಅಧರವಾಗೆ ಒಂದು ಶೂನ್ಯ ಓಸ್ಕವಾಗೆ (ಅನಿಕೇ. ೧೯). ೪, ಕೆಳಭಾಗ. 
ಅಧಮ (ಗು). ೧. ಅತ್ಯಂತ ಕೆಳಗಿನ; ಅತ್ಯಂತ ಹೀನವಾದ: ೫. ವಾದದಲ್ಲಿ ಬಾಯಿಕಟ್ಟಿಹೋದವನು;, ಮಾತಾಡಲಾರ 
ಸೋಂಕಿಂಗೆ ಹೊಲೆಯುಂಟಾಯ್ತೆ ಕೂಡಿರ್ದ ಪಂಚೇಂದ್ರಿಯಂಗಳೊಳು ದವನು; ಸೋತವನು: *ಅಧರಃ, ಹೀನವಾದೀ - ಈ ೨ ಸೋಲೆ 
ನಾಲ್ಕಧಮವೊಂದಧಿಕವೇ ಎಂದರು (ಹಚಕಾ. ೭-೧೯). ೨. ಕೀಳಾದ |20| ನುಡಿವವಂ ? (ಹಲಾಯು. ೬೦-೨೦೯). ೬, ಸಮಾನ. ೭. ಕೆಂಪು: 
ವನು; ನೀಚ: ನಿಂಡೆಗೆಯ್ದನ್ಯಾಯ ಪಾಪಿ ಚಂಡಾಲನೆನ್ನಿಂದಧಮ | “ಆಧೋಭಾಗ ಸಮಾನ ಹೀನ ದಶನಚ್ಛದ ಕೆಂಪಧರಾಖ್ಯೆ ಸಂತತಂ? 
ರಿಲ್ಲಯ್ಯ (ಹಚಕಾ. ೯-೧೨) ; ಈ ಕೃತಘ್ನುನ ಮಾಂಸವನ್ನು ತಿನ್ನುವುದಕ್ಕೆ (ನಾನಾರ. ೬೮). [ಸಂ.] 
ನಾನೇನು ಅಂಥ ಅಧಮರೆ? (ನೀತಿಚಿಂ. ೧೨-೧೫). ೩. ನಾಚಿಕೆಯಿಲ್ಲದ| | ಅಧರಂಮಾಡು (ಕ್ರಿ). ಕೀಳುಮಾಡು : ಅಧರಮನಧರಂ ಮಾಡಿ ಪೊಳೆವ 
ಕಾಮುಕ.೪. [ಜ್ಯೋತಿಷ] ದುರ್ದಶೆಯನ್ನು ಸೂಚಿಸುವ ಒಂದು ಸುಳಿಪಲ್ಲ ಪೊಳೆಪುಂ (ಆದಿಪು. ೪-೪೧ ನ). [ಅಧರ * ಮಾಡು] 
ಗ್ರಹಸಂಯೋಗ. (ಸಂ. 25| ಅಧರತಾವಾಪ್ತಿ (ನಾ). ಕೀಳುತನವನ್ನು ಹೊಂದುವುದು : ಪಡೆವನ್ನಂ 
ಅಧಮಕಾವ್ಯ (ನಾ). ಕೆಳಮಟ್ಟದ ಕಾಮ್ಯ: ವ್ಯಂಗ್ಯಾರ್ಥವೇ ಇಲ್ಲದೆ ಪಕ್ಚೈಬಿಂಬಕ್ಕೆಧರಮಧರತಾವಾಪ್ತಿಯಂ , . . ಯೌವನಶ್ರೀ ಪಡೆದುದು 
ಇದ್ದರೆ "ಚಿತ್ರ ಅಥವಾ "ಅಧಮಕಾವ್ಯ'ವಾಗುವುದು (ಕೈಪಿಡಿ. ೧೮೨). ನೃಪ ಪುತ್ರಾಂಗದೊಳ್‌ ನಾಡೆ ಚೆಲ್ವಂ (ಚಂದ್ರಪು. ೨-೨೩). 
[ಅಧಮ + ಕಾವ್ಯ] (ಸಂ. (ಅಧರತಾ + ಅವಾಸ್ತಿ)] 


ಅಧಮಕುಲ (ನಾ). ಕೀಳಾದ ಕುಲ; ಹೀನವಂಶ: ಆರೊಡನೆ ಕಾದು ಅಧರತೆ (ನಾ). ೧. ಕೆಳಗಡೆ ಇರುವಿಕೆ. ೨. ಕೀಳಾಗಿರುವಿಕೆ ; 
ವೆನು ಕೆಲಬರು ಹಾರುವರು ಕೆಲರಂತಕನ ನೆರೆಯೂರವರು ಕೆಲರಧಮ |30 ಕೀಳುತನ: ೧, ೨: ಅಧರತೆಯೋಷ್ಮದೊಳ್‌ , .. ಮಹಾಮಾತ್ರ 
ಕುಲದಲಿ ಸಂದು ಬಂದವರು (ಕುವ್ಯಾವಿ. ೫-೨೦). [ಅಧಮ ಕುಲ] | ವರ್ತನಂ ಸೃಣಿಯೊಳಲ್ಲದಿಲ್ಲಮೆಲ್ಲಿಯುಂ (ಚಂದ್ರಪು. ೩-೯ ವ). 

ಅಧಮತನ (ನಾ). ನೀಚತನ: ಅನು ಮನುಜೇಂದ್ರಪದವ ನಚ್ಚಿರ್ದು [ಸಂ. ಅಧರತಾ] 
ದಧಮತನವೆನುತ ಕೊಕ್ಕರಿಸಿದನಾಗ (ಭರಚ, ೮೦-೮) ; ಅಧಮತನದಿಂ | ಅಧರರಾಗ (ನಾ). ೧. ತುಟಿಯ ಕೆಂಪು ಬಣ್ಣ. ೨. ತುಟಿಗೆ ಹಚ್ಚಿ 
ಹತಿಸಿದುದಜಕಿಂದಲಿದಣ ಜನ್ಮದಿ ಜನಿಸು ಪೋಗೆನಲು (ಪ್ರೌಢರಾ. ೮-೧೩). ಕೊಳ್ಳುವ ಬಣ್ಣ : ಯಾವ ಅಧರರಾಗವನ್ನೂ ಅಪೇಕ್ಷಿಸದ ಕೆಂದುಟ 

[ಅಧಮ * -ತನ) 85| (ರಾಗಿಣಿ. ೭೭). [ಅಧರ * ರಾಗ] 

ಅಥಮಬಿಸಿಗೆ "ಅಧಮಬೀಸಿಗೆ' ನೋ. ಕನಕ (ನಾ). ತುಟಿಯ ರಸ: ಅಧಥರಾನೃತಸೇವನೆಯಿಂದೆ 

ಅಧಮಬೀಸಿಗೆ, ಅಧಮಬಿಸಿಗೆ (ನಾ). ಪ್ರಭವ ಮೊದಲಾದ| | ಸಿತ್ತಂ... ಪೋಗುಗುಂ (ಸೂಕ್ತಿಸು. ೧೪-೪). [ಅಧರ * ಅಮೃತ] 
ಅರವತ್ತು ಸಂವತ್ಸರಗಳಲ್ಲಿ ಪ್ಲವಂಗದಿಂದ ಕ್ಷಯದವರೆಗಿನ : | ಅಧರಿತ (ಗು). ಕೀಳುಮಾಡಲ್ಪಟ್ಟ; ಧಿಕೃರಿಸಲ್ಪಟ್ಟ: ಬಧಿರಿತ 
ಕೊನೆಯ ಇಪ್ಪತ್ತು ಸಂವತ್ಸರಗಳ ಗುಂಪು: (ದಕ). ಅಧಮ ಸಮಸ್ತ ದಿಕ್ತಟಮಧರಿತ ಸರ್ವೇಭ್ಯಗರ್ಪಿತಂ ಕ್ಷುಭಿತಾಂಭೋನಿಧಿ ಸಲಿಲಂ 
ಬಿಸಿಗೆ: (ದಕ). "ಉತ್ತಮ ಬೀಸಿಗೈೆ? "ಮಧ್ಯಮ ಬೀಸಿಗೆ' |40| ಪರೆದುದು ಧುರವಿಧಾನ ಪಟು ಪಟಹ ಕಹಳ ಭೇರೀರಭಸಂ (ಪಂಸಭಾ. 
ನರಾ. ಓ ಇದನ್ನು "ಕನಿಷ್ಮಂಬಿಸಿಗೆ' ಎಂದು ಕರೆಯುವ | ೧೨-೧೭೧). (ಸಂ. 
ರೂಢಿಯೂ ಕೆಲವು ಕಡೆ ಉಂಟು. [ಅಧಮ + ಬೀಸಿಗೆ] ಅಧರಿಸು (ಕ್ರಿ). ಕೀಳುಮಾಡು ; ಧಿಕ್ಕರಿಸು: ಅವಳಧರಂ ಮಾಣ 

ಅಧಮರ್ಣ (ನಾ). ಸಾಲವನ್ನು ತೆಗೆದುಕೊಂಡವನು; ಸಾಲಗಾರ: ದಧರಿಕುಂ ಪಲ್ಲವಮಂ (ಜಗವಿ. ೧೦-೩೬). [ಅಧರ + -ಇಸ್ಕು] 
ಅಧಮರ್ಣರನ್ನು ಒಳ್ಳೆಯ ಮಾತುಗಳಿಂದ ವಶಪಡಿಸಿಕೊಂಡು ಈ; | ಅಧರೋಷ್ಮೆ (ನಾ). ಕೆಳತುಟ: ಉಕ್ಕಿದುವು ಕಂಬನಿಗಳಧರೋಷ್ಮ 
ಸತ್ರಗಳನ್ನವರಿಗೆ ಕೊಟ್ಟು ಧನಸಂಗ್ರಹವನ್ನು ಮಾಡುವುದು ಮೂರನೆ |45|  ಮದಿರಿತಲಗಿಕ್ಕಿ ತಿರಿಪಿದವೊಲಾಯ್ತೊಡಲೊಳ್‌ (ಜೈಮಿಭಾ. ೧೯-೧೪). 
ಯದು (ಲಕ್ಷ್ಮೀಪ್ರ. ೧೬೩). "ಉತ್ತಮರ್ಣ' ಪರಾ. (ಸಂ.] [ಅಧರ * ಓಷ್ಕ] 


ಅಧರ್ಮ 


ಅಧರ್ಮ (ನಾ). ೧. ಧರ್ಮವಲ್ಲದ್ದು; ಧರ್ಮಕ್ಕೆ ವಿರುದ್ಧವಾದದ್ದು: 
ಕೆಂಸಂ... 
(ಜಗವಿ. ೨-೫೩ ವ); ಅಜ್ಞರವದಿರು ನೀವು ನೆಆಕ ಸರ್ವಜ್ಞರವದಿರೆಧರ್ಮ 
ನಿಷ್ಕರು (ಕುವ್ಯಾಸ. ೧೧-೩೨). ೨. [ಜೈನ] ಷಡ್ಡ) ವ್ಯಗಳಲ್ಲಿ 
ಒಂದು; ಜೀವ ಪುದ್ಧಲಗಳ ಅಸಂಚಾರದ ಸ್ಥಿತಿಗೆ ಸಹಾಯಕವಾದ 
ದ್ರವ್ಯ : ಅದು ಗತಿಸ್ಥಿತ್ಯವಗಾಹಶರೀರಾದಿ ವರ್ತನಾಹೇತು ಧರ್ಮಾ 
ಧರ್ಮಾಕಾಶ ಪುದ್ಧಲ ಕಾಲಭೇದದಿಂ ಪಂಚವಿಧಂ (ಆದಿಫು. ೧೦-೬೩ ವ). 
[ಸೆಂ. (ಆ- + ಧರ್ಮ) 
ಅಧರ್ಮಿ (ನಾ). ಅಧರ್ಮವನ್ನು ಆಚರಿಸುವವನು; ಧರ್ಮನಿಷ್ಠ 
ನಲ್ಲದವನು. (ಸಂ. ಅಧರ್ನಿನ್‌] 
ಅಥವ (ನಾ). ಅನಾಥ; ದಿಕ್ಕಿಲ್ಲದವನು : ಅತಿಥಿಗಳಭ್ಯಾ ಗತರೊಡ 
ನಧವರ ಯತಿಯಾಚಕರೆಲ್ಲರನು ಪತಿಕರಿಸುವುದು ಬಳಿಕ ಸಂತಸದೊಳು 
ಸತಿಯರು ಸವಿವುದನ್ನವನು (ಹದಿಬ. ೮-೩೨). (ಸಂ. 
ಅಧನೆ (ನಾ). ಗಂಡನಿಲ್ಲದವಳು ; ವಿಧವೆ. (ಸಂ. ಅಧವಾ) 
ಅಧಶ್ಚರ (ಗು). ಕೆಳಗೆ ಸಂಚರಿಸುವ. (ಸಂ. (ಅಧಸ್‌ + ಚರ)] 
ಅಧಸ್ತೆ ನ (ನಾ). ಕೆಳಗಡೆ ಇರುವ; ಕೆಳಗಣ. 
[ಸಂ. (ಅಧಸ್‌ + -ತನ)] 
ಅಧಸ್ಸ ಎಳಿ ಸಸ; ಅಧಃಸ್ತ ಳೆ ಹ ಅಧಸ್ಸ್ಮಳ (ನಾ). ಕೆಳಗಿನ 
ಸೆಲ್‌ ಪ್ರದೇಶ. ಅಧಃಸ ₹ ಲ: ಧನಡಾಚಲದಥೇಸ್ಸ ಲಮನೆಯ್ದಿ 
(ಪಂರಾಮಾ. ೧೦-೧೬೪ ವ). ಅಧಃಸ್ಥಳ ಉದ್ಯಾನಮಥೃಪ್ರ ಪ್ರದೇಶದ |20| 
ಶಾಲದ್ರು ಮಾಧಃಸ್ಥಳ ನಿವಾಸಿಗಳಾಗಿರ್ದ (ಸುಕುಮಾ. ೩-೨೩ ಚೆ 1 ಪಂತಿ 
ಕೆಂಠನ ಶಂಕರಂ ಪಾದಾಂತದಿಂದೊತ್ರಿ ಶ್ರಿದೊಡಧಃಸ್ಥಳಕಿಳಿದು ಹೋದನಲ 
(ಬಸಪು. ೫೪-೫೦). ಅಧಸ್ಸ ಳೆ: ಅಧಸ್ಸೃಳ ಪ್ರಸರ್ಪತ್ಸಿಂಧುವಾಹ 
ಪ್ರವಾಹ ಇತ ಸ (ಅದತ. ೧೩-೪೬ ವ). 
[ಸೆಂ. (ಅಧಸ್‌ + ಸ್ಥಲ)] 25 
ಅಧಿಕ (ಗು). ೧. (ಪರಿಮಾಣದಲ್ಲಾಗಲಿ, ಸಂಖ್ಯೆಯಲ್ಲಾಗಲಿ) 
ಹೆಚ್ಚಾದ. ೨. ಮೇಲಾದ; ಉತ್ತಮವಾದ ; ಶ್ರೇಷ್ಠವಾದ : 
4 ಅಧಿಕಂ ತಾನಗ್ಗಳಕ್ಕೆ ನಾಮಂ?' (ಕವಿಕಂ. ೨೩೨); ಸತ್ತನಧಿಕಂ 
ಪಂಪಯ್ಯ 0೦ (ಸೌಇಇ. X1-i, ೩೬-೨೧; 942) ; ಕವಿಯಧಿಕನಿರ್ದೊಡೇಂ | 
ಕೇಳ್ವರಿಲ್ಲ 'ಶೊಡೆ (ಹಚಕಾ. ೧-೨೫). ೩. (ಬೇಕಾದಷ್ಟಕ್ಕಿಂತಲೂ) | 301 
ಹೆಚ್ಚಾ ದ. (ನಾ). ೪. ಹೆಚ್ಚಿಗೆ; ಸಮೃದ್ಧಿ. ೫. ಅತಿಶಯೋಕ್ತಿ | 
ಯಂಥ ಒಂದು ಚಾಲಕ ಆರಬ್ಧಕ್ಕಧಿಕಮಸಾಧಾರಣ | 
| 


5 


101 
| 


15 


ಗುಣಮಧಿಕಮೆಂಬುದಕ್ಕು ೦ ಸದೈಶಾಕಾರ ವಿಶೇಷಣಮರ್ಥಮುದಾರಂ 
ಬೇಜಕೊಂದು ತೋರ್ಪೊಡವಿಶೇಸಾಖ್ಯಂ (ಕಾವ್ಯಾವ. ೭೬೨) ; ಹಿರಿದೆನಿ 
ಸುವಾಧಾರದತ್ತಣಿಂದಾಥೇಯಂ ಮಿಕ್ಕುಂ ಪಿರಿದಾಗಿರ್ಕುಮೆಂದು ಪೇಲಕಿ | 35 
ಯಧಿಕಾಲಂಕಾರಂ (ಅಪ್ರತಿ. ೩-೪೦ pS ೬. (ಉಕ) ಅಧಿಕ| | 
ಪ್ರಸಂಗಿ: ಇವನು ಅಧಿಕ ಇದ್ದಾನೆ (ರೂಢಿ). [ಸಂ.] | | 


ಅಧಿಕಂ (ಅ). ಹೆಚ್ಚಾಗಿ; ಬಹಳ. [ಆ ಅಧಿಕ] 
ಅಧಿಕಕಟ್ಟಳೆ (ನಾ). : ಶ್ರಾ ದಃ ಹೆಚ್ಚು ಗಟ್ಟಳೆ; ವಿಶೇಷ: ನಾಳೆ ನಮ್ಮ 
ಮನೆಯಲ್ಲಿ ಅಧಿಕಕಟ್ಟಿಕ್ಳ "ಕ್ಕೆ A ಎಲ್ಲ ಸಿದ್ಧ ತೆಗಳನ್ನು ಮಾಡಿ 
ಕೊಳ್ಳಬೇಕು (ರೂಢಿ). [ಅಧಕ ಕಟ್ಟಳಿ] i 
ಅಧಿಕೆಕೋಣ (ನಾ). [ಗಣಿತ] ತೊಂಬತ್ತು ಡಿಗ್ರಿಗಿಂತಲೂ ಮಾರಿದ ; | 
ಕೋಣ. [ಅಧಿಕ ೬ ಕೋಣ್ಯ] | 
ಅಧಿಕತಾದ್ರೂಪ್ಯರೂಪಕೆ (ನಾ). [ಕಾವ್ಯಮಾ] ರೂಪಕಾಲಂಕಾರ | | 
|| 
| 


40 


ದಲ್ಲಿ Wp ಚಃ ಆಸ್ಕಚಂದ್ರಂ ಎಂಬಲ್ಲಿ "ಅಧಿಕತಾದ್ರೂ ಪ್ಯರೂಪಕ ೯ 


(ಕಃ ಏಡಿ. ೨೬೪). (ಸಂ. (ಅಧಿಕ + ತಾದ್ರೂಪೃ + ರೂಪಕ) | 


೨೦೮ 


| 
ಧರ್ಮಜ್ಞರಧರ್ಮಮೆನೆ ಪಾಸಜಸಿಯೊಳ್‌ ಕೂಸನಪ್ಪಳಿಸಿ | 


ಅಧಿಕರಿಸು 


ಅಧಿಕದಿನ (ನಾ). ನಾಲ್ಕು ವರ್ಷಗಳಿಗೊಮ್ಮೆ ಫೆಬ್ರುವರಿ ತಿಂಗಳಲ್ಲಿ 

ಬರುವ ಇಪ್ಪತ್ತೊಂಬತ್ತನೆಯ ದಿನ (Leap Day. ಇಂಕನಿ). 
[ಅಧಿಕ * ದಿನ] 

ಅಧಿಕಪದ (ನಾ). [ಕಾವ್ಯಮಾ] ಕಾವ್ಯದೋಷಗಳಲ್ಲಿ ಒಂದು: 
“ ಅಧಿಕೆಪದ - ಪ್ರಕೃತಕ್ಕೆ ಬೇಡದೆ ಇರುವ ಹೆಚ್ಚು ಪದಗಳನ್ನು ಉಪ 
ಯೋಗಿಸಿರುವುದು” (ಕೈಪಿಡಿ. ೨೨೮) ; ವಿದಿತಸ್ಫುಟಾಕ್ಷರಾಧಿಕಪದ ವಿರ 
ಚಿತಮಪ್ಪುದಕ್ಕುಮಾ ಸ್ಫುಟಬಂಧಂ (ಕವಿರಾ. ೨-೫೫). [ಅಧಿಕ * ಪದ್ಮ] 

ಅಧಿಕೆಪಾಠ (ನಾ). ಒಂದು ಗ್ರಂಥದ ಪ್ರ ಪ್ರತಿಯಲ್ಲಿ ಗ್ರಂಥಕರ್ತನು 
ಬರೆದದ್ದೆಂದು ರೂಢಿಯಾಗಿ ಅಂಗೀಕ್ಷ ೈತವಾಗಿರುವುದಕ್ಕಿಂತ 
ಹೆಚ್ಚಾಗಿ ದೊರೆಯುವ ಭಾಗ; ಪ್ರಕ್ಷಿಪ್ತ: ಇಡಿಪದ್ಯಗಳು, ಸಂಧಿಗಳು 
ಅಥವಾ ಪರಿಚ್ಛ್ರೇದಗಳು, ಇಡಿಗ್ರಂಥಗಳು -ಇವುಗಳನ್ನು ಅಧಿಕಪಾಠ 
ವಾಗಿ ಪ್ರಕ್ಷೇಪಮಾಡುವುದು (1nsertion, Interpolation) (ಕನ್ನ ಸಂ. 

[ಅಧಿಕ + ಪಾಠ] 


೧೧೪). 


| ಅಧಿಕಪ್ರಸಂಗ (ನಾ). ತನಗೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ನಡುವೆ 


ಪ್ರವೇಶಿಸುವುದು; ಔಚಿತ್ಯವನ್ನು ಮಾರಿ ವರ್ತಿಸುವುದು : ತಂಡೆ- 
ತಾಯಿಗಳಿಗಿಂತ ಇವರು ಯಾಕೆ ಹೆಚ್ಚಿನ ಜಾಗ್ರತೆ ಹೇಳುತ್ತಾರೆ? ದುಡ್ಡು 
ಕೊಟ್ಟರೆ ಊಟ ಹಾಕಿದರೆ ಸಾಕಲ್ಲವೆ? ಈ ಎಲ್ಲಾ ಅಧಿಕಪ್ರಸಂಗಗಳೇಕೆ? 
ಎಂದೆನಿಸತೊಡಗಿತು ಸ ೧೮೪) ; “ಏ ನಿನಗೆ ಯಾಕೋ ಇಷ್ಟು 
ಅಧಿಕ ಪ್ರಸಂಗ? .. . » (ಮೂರುದಾ. ೨೬೦) ; “ಆಗಲಿ, ನೀವು ಹೇಳಿ 
ದಂತೆ ಬಕ ನನ್ನ ಕೆಲಸ, ಹೆಚ್ಚಿನ ಅಧಿಕಪ್ರಸಂಗ ನನಗೇಕೆ? » 
(ದೀಪದ. ೧೩೫). ಭಕ ಪ ಪ್ರಸಂಗ] 

ಅಧಿಕಪ ಪ್ರಸಂಗಿ (ನಾ). ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನಡುವೆ 
ಪ್ರವೇಶಿಸ ಸುವವನು : ಆಗ ಚಾರಕ, ದೂತ, ಹಾಸ್ಯ ಗಾರೆ ಹನುಮ 
ಳದ ಬಹುಕಾರ್ಯದ ಏಕಮುಖಿಯಾದ ಆಧಿಕಪ್ರಸಂಗಿಯು 
ಬಂದು ಮಾತಿಗೆ ತೊಡಗುತ್ತಾನೆ (ಯಕ್ಷಬ. ೪9); ಮುಚ್ಚೋ ಬಾಯಿ 
ಅಧಿಕ ಪ್ರಸಂಗಿ (ಹನ್ನೊಂದ. ೬೪). [ಅಧಿಕಪ್ರಸಂಗ ಣ್ಣ] 

ಅಧಿಕಮಾಸ (ನಾ). ಸೌರಮಾನವರ್ಷದ ಪ್ರಮಾಣಕ್ಕೆ ಸರಿ 
ಹೊಂದಿಸುವುದಕ್ಕಾಗಿ ಸುಮಾರು ಮೂರು ವರ್ಷಕ್ಕೊಂದು ಸಲ 
ಚಾಂದ್ರಮಾನ ಸಂವತ್ಸರಕ್ಕೆ ಹೆಚ್ಚಾಗಿ ಸೇರಿಸಿದೆ ತಿಂಗಳು ; 
ಹೆಚ್ಚಿನ ತಿಂಗಳು : ದುರ್ಭಿಕ್ಷದಲ್ಲಿ ಅಧಿಕಮಾಸ (ಗಾದೆ). 

[ಅಧಿಕ * ಮಾಸ] 

ಅಧಿಕರಣ (ನಾ). ೧. ಅಧಿಕಾರ. ೨. [ವ್ಯಾಕ] ಕಾರಕಗಳಲ್ಲಿ 
ಒಂದು; ಸಪ್ಮಮಾ ವಿಭಕ್ತಿಯ ಅರ್ಥ; ಅವುದಾಧಾರಮದು ಅಧಿ 
ಕರಣಂ; ಅಲ್ಲಿ ಸಪ್ತಮಿಯಕ್ಕುಂ (ಶಮದ. ೧೩೩ ವೃತ್ತಿ) ; ವಿಭಕ್ತ್ಯರ್ಥ 
ಗಳು ಕರ್ತೃ . «» ಸಂಬಂಧ ಅಧಿಕರಣ ಎಂದು ಏಳು ವಿಧ (ಕೈಪಿಡಿ. ೫೩). 
೩. ಒಂದು ವಿಷಯವನ್ನು ಕುರಿತು ಹೇಳುವ ಗ್ರಂಥಭಾಗ : ಚಂದ್ರ 
ರಾಜನಾಗಮ ಲೌಕಿಕ ವಿರೋಧಮಂ ಕಳೆದು ಸಾರಾಂಶಮಂ ಕೊಂಡು 
ಪಲವು ಮತಂಗಳನೊಂದುಮಾಡಿ ಪದಿನೆಂಟಿಧಿಕರಣಂಗಳಿಂದಳಂಕಾರಂ 
ಕೃತಮಾಗೆ ನಾನಾಛಂದದಿಂ . , . ಪೇಟ್ಣಿಂ (ಮದತಿ. ೧-೫೮ ವ); 
ಕವಿಸಮಯಮೆಂಬುದು ಪಂಚಮಾಧಿಕರಣಂ ಸಮಾಪ್ತಂ (ಕಾವ್ಯಾವ. 
೯೬೫ ವ). ೪. ಪರಮಾಧಿಕಾರ. ೫. ಸರಕಾರ (ಕಿ). ೬. ಆಡಳಿತದ 
ಒಂದು ಶಾಖೆ. [ಸಂ] 


! ಅಧಿಕರಿಸು (ಕ್ರಿ). ೧. ಅಧಿಕಾರವನ್ನು ಪಡೆ, ಹೊಂದು: 


ತ್ವತ್ಪಾದಕಮಲದಾಶ್ರಯದಿಂದೆ ನಾನಾ ವಿಪತ್ಬರಂಪರೆಗಳಂ ದಾಂಟಿ 
ದೆವು ರಾಜಸಂಪತ್ಸದವನಧಿಕರಿಸಿದೆವು (ಜೈಮಿಭಾ. ೨-೫೬). ೨. (ಕಲೆ 
ಅಥವಾ ಶಾಸ್ತ್ರವನ್ನು) ಅಭ್ಯಾಸಮಾಡು; ಪೂರ್ಣವಾಗಿ ತಿಳಿ: 


ಅಧಿಕರ್ತ ೨೦೯ ಅಧಿಕಾರಿತಿ 


ಅಂಗಸಹಿತಖಳ ವೇದಂಗಳಂ ನೀತಿಗಳನು ಸಲ್ಲಲಿತ ಶಬ್ದಾದಿಶಾಸ್ತ್ರ ಸಿದ್ಧಾಂ| | ಅಧಿಕಾರಪತ್ರ (ನಾ). ಅಧಿಕಾರವನ್ನು ವಹಿಸಿಕೊಡುವ ಪತ್ರ. 


ತಂಗಳೆಲ್ಲನುಂ ಗುರುಮುಖಡೊಳಧಿಕರಿಸಿ.. . ಚತುರನಾದನವನು | [ಅಧಿಕಾರ * ಪತ್ರ] 
(ಜೈಮಿಭಾ. ೨೯-೭). ೩. ಅವಲಂಬಿಸು; ಆಶ್ರಯಿಸು : ಅರಸನಭ್ಯು | | ಅಧಿಕಾರಪ್ರಯುಕ್ತೆ (ಅ). ೧. - ಅಧಿಕಾರನಿಮಿತ್ತ : ಜಿಲ್ಲಾಧಿಕಾರಿ 
ದಯವನು ನೀನಧಿಕರಿಸಿ [ಪಾಠಾಂ. ಪತಿಕರಿಸಿ] 'ಸಲನಡೆ ನಿನ್ನ ಹಂಗೇ ; | ಗಳು ಅಧಿಕಾರಪ್ರಯುಕ್ತೆ ಆ ಹಳ್ಳಿಗೆ ಹೋಗಿದ್ದರು (ರೂಢ). ೨. ಸ್ಥಾನ 


ಕರಿಗಳನು ಜಯಿಸುವರು ನಮ್ಮಾ ಛತ್ರಧಾರಕರು (ಕುವ್ಯಾಕ. ೯-೩೪). | 5 

೪, ಗುರಿಯಲ್ಲಿಟ್ಟು ಕೊ: ಈ ದಿನ ನೀವು ಯಾವ ವಿಷಯವನ್ನು ಅಧಿ! 

ಕರಿಸಿ ಸವಾರ (6 (ರೂಢಿ). [ಅಧಿಕರಣ + -ಇಸ್ಕು] 
ಅಧಿಕರ್ತ (ನಾ). ಅಧಿಕಾರಿ; ಯಜಮಾನ (ಸ್ಕಾಂಡರ್‌). (ಸಂ.] | 
ಅಧಿಕರ್ಧಿ (ನಾ). ಹೆಚ್ಚಾದ ಸಂಪತ್ತು; ವಿಶೇಷವಾದ ಏಳಿಗೆ; 


ಬಲದಿಂದ : ಮುಖ್ಯವಿದ್ಯಾಧಿಕಾರಿಗಳು ವಿಶ್ವವಿದ್ಯಾನಿಲಯದ ಸೆನೆಟ್ಟನಲ್ಲಿ 
ಅಧಿಕಾರಪ್ರಯುಕ್ತ ಸದಸ್ಯರಿದ್ದಾರೆ (ರೂಢಿ). [ಅಧಿಕಾರ * ಪ್ರಯುಕ್ತ] 
ಅಧಿಕಾರವಾಣಿ (ನಾ). ಅಧಿಕಾರಸ್ಥಾನದಿಂದ ಅಥವಾ ಅಧಿಕಾರ 
| ಯುಕ್ತವಾಗಿ ಆಡುವ ಮಾತು: ನಾನು ಈ ಮಾತನ್ನು ಈ 
ಸಂಸ್ಥೆಯ ಅಧ್ಯಕ್ಷನಾಗಿ ಅಧಿಕಾರವಾಣಿಯಿಂದ ಹೇಳುತ್ತಿದ್ದೇನೆ (ರೂಢಿ). 
“| [ಅದಿಕಾರ * ವಾಣಿ] 
| 


ಸಮೃದ್ಧಿ. [ಅಧಿಕ * ಯದ್ಧಿ] 
ಅಧಿಕಮಿನಕ (ನಾ). ಸಂತೆ ಅಥವಾ ಮಾರುಕಟ್ಟೆಯ ಮೇಲ್ವಿ ್ರಿಚಾರಕ | ಅಧಿಕಾರವ್ಯಾಪ್ತಿ (ನಾ). - ಅಧಿಕಾರಕ್ಷೇತ್ರ: ನ್ಯಾಯಾಲಯವು ತನ್ನ 
ನಾಗಿರುವ ಅಧಿಕಾರಿ. (ಸಂ. ಅಧಿಕಾರನ್ಯಾ ಸ್ತಿಯ ಸ್ಥಾನೀಯ ಸರಹದ್ದಿನಲ್ಲಿ... ಯಾವುದಾದರೂ 


ಅಧಿಕನರ್ಷ (ನಾ). ಅಧಿಕದಿನದ ಎಂದರೆ ೩೬೬ ದಿನಗಳು ಬರುವ 
ವರ್ಷ. [ಅಧಿಕ ೪ ವರ್ಷ] 

ಅಧಿಕಹುಣ್ಣಿಮೆ (ನಾ). ಅಧಿಕಮಾಸದಲ್ಲಿ ಬರುವ ಹುಣ್ಣಿಮೆ. 

[ಅಧಿಕ * ಹುಣ್ಣಿಮೆ] 

ಅಧಿಕಾಂಗ (ನಾ). ೧. ಇರಬೇಕಾದದ್ದಕ್ಕಿಂತ ಹೆಚ್ಚಾಗಿ ಇರುವ 
ಅಂಗ; ಅನಾವಶ್ಯಕವಾದ ಭಾಗ: ಉದಾ ಕೆಲವರಿಗೆ ಕೈಯಲ್ಲಿ. 
ಅಥವಾ ಕಾಲಿನಲ್ಲಿ ಇರುವ ಆರನೆಯ ಬೆರಳು. ೨. (ಯುದ್ಧ 
ಕವಚದ ಮೇಲೆ ಧರಿಸುವ) ನಡುಕಟ್ಟು, ಪಟ್ಟಿ. (ಅಧಿಕ: ಅಂಗ್ಯ] 2 20 

ಅಧಿಕಾಂಶ (ನಾ). ಹೆಚ್ಚು ಭಾಗ ಅಥವಾ ವಿಷಯ. [ಅಧಿಕ * ಅಂಶ] 

ಅಧಿಕಾಕ್ಷರ (ನಾ). [ಛಂದ] ೧. ಗೊತ್ತಾದ ಪ್ರಮಾಣಕ್ಕಿಂತ 
ಹೆಚ್ಚಾಗಿರುವ ಅಕ್ಷರ. ೨. ಅಧಿಕಾಶ್ಸರವಿರುವ ಪದ್ಯ ಅಥವಾ 
ಪದ್ಯದ ಪಾದ. ೩. ಅಧಿಕಾಕ್ಸರದಿಂದಾಗುವ ದೋಷ: ಮೊದಲ 
ಪದಂ ನ್ಯೂನಾಕ್ಷರಮದಜಂದೆ ಬಜಕಿಕ್ಕ ಮರ್ಧಮಧಿಕಾಶ್ಷರಮಿಂತಿದಆೌಂ 
ಭಂಡೋಭಂಗಂ (ಕನಿರಾ. ೧-೯೨). "ಅಧಿಕ + ಅಕ್ಷರ] | 

ಅಧಿಕಾರ (ನಾ). ೧. (ಯಾವುದಾದರೊಂದು ಕಾರ್ಯವನ್ನು) 
ನಡಸುವ, ವಿಧಿಸುವ ಅಥವಾ ನಿರ್ಣಯಿಸುವ ಶಕ್ತಿ. ೨. ಕಾರ್ಯ ದವನು; ಹಕ್ಕುಬಾಧ್ಯತೆಗಳುಳ್ಳ ವನು ; ಹಕ್ಕುದಾರ. (ಸೆಂ.) 
ನಿರ್ವಾಹಕಸ್ಥಾನ; ಪ ಪದವಿ. ೩. ಆಡಳಿತ; ಆಳಿಕೆ; ಪ್ರಭುತ್ವ: ಅಧಿಕಾರಸ್ಥಾನ (ನಾ). ಪದವಿ; ಹುದ್ದೆ : ಅನಾರೋಗ್ಯದ ನಿಮಿತ್ತದಿಂದ 

ಇಂಗ್ಲಿಷರು ಸುಮಾರು ಎರಡು ಶತಮಾನಗಳ ಕಾಲ ಭಾರತದಲ್ಲಿ 2 ರಾಜ್ಯಪಾಲರು ಅಧಿಕಾರಸ್ಥಾನವನ್ನು ಬಿಟ್ಟು ಕೊಟ್ಟರು (ರೂಢಿ). 

ಕಾರ ನಡಸಿದರು (ರೂಢಿ). ೪. ಸ್ವಾಮ್ಯ; ಹಕ್ಕು: ಆ ಸ್ವತ್ತಿನ "ಮೇಲೆ [ಅಧಿಕಾರ + ಸ್ಥಾನ] 
ನಿನಗೇನು ಅಧಿಕಾರವಿದೆ (ರೂಢಿ). ೫, ಯೋಗ್ಯತೆ ; ಅರ್ಹತ: ಉಪ ಅಧಿಕಾರಿ, (ನಾ). ೧. ಅಧಿಕಾರವನ್ನು ನಡಸುವವನು ; ಅಧಿಕಾರ 
ನಯನವಾಗದೆ ವೇದಾಧ್ಯಯನ ಮಾಡುವ ಅಧಿಕಾರವಿಲ್ಲ ಎಂದು ಕೆಲವರು | ! ಸ್ಕಾ ನದಲ್ಲಿರುವವನು. ೨. ಹಕ್ಕುಳ್ಳವನು; ; ಸ್ವಾಮಿ; ಪ್ರಭು. 
ಹೇಳುತ್ತಾರೆ (ರೂಢಿ); ಟಿಕೀಟಲ್ಲದವರಿಗೆ ಪ್ರವೇಶಿಸುವ ಅಧಿಕಾರವಿಲ್ಲ ೩, *ಹೋಗ್ಯತೆಯುಳ್ಳೆ ವನು; ಅರ್ಹ: RH ಉಂಟಾಗುವ 
(ರೂಢಿ). ೬. ಗ್ರಂಥದ ಒಂದು ಒಳವಿಭಾನ; ನಾಗವರ್ಮ ವಿರಚಿತ 135) ಪ್ರಯೋಜನದಲ್ಲಿ ಅಪೇಕ್ಷೆಯುಳ್ಳ ವನಾದರೆ ಅಧಿಕಾರಿಯೆನ್ನಲ್ಪಡುವನು 
ಛಂದೋಂಬುರಾಶಿಯೊಳ್‌ . . . ಸಂಜ್ಞಾಧಿಕಾರಂ (ಛಂದೋಂಬು. ಕಿ. | | Mee ೨೫೮). ೪. ಒಂದು ಮನೆತನದ ಹೆಸರು: ಕೆಂಚಧಿಕಾರಿಯ 
೧-೭೦ ವ). ೭. (ವ್ಯಾಕರಣ ಮುಂತಾದ ಶಾಸ್ತ್ರಗಳಲ್ಲಿ) ಮುಂದಿನ | ಪೆಂಡತಿ ಮಾಳಧಿಕಾರಿತಿಗೆ ಪುಟದ ಪಾರಿಸಣಧಿಕಾರಿಯ ತಂಗೆ (ಎಕ. ೪111, 
ಹಲವು ಸೂತ್ರಗಳಮೇಲೆ ಯಾವುದಾದರೊಂದು ಸೂತ್ರಕ್ಕೆ ಇರುವ; | ಸಾಗರ. ೫೪-೮೭; 1560). [ಸಂ. ಅಧಿಕಾರಿನ್‌] 
ವ್ಯಾಪ್ತಿ. ೮. ನಿಶೇಷಜ್ಞ್ಯಾನ ; ಪ್ರವೀಣತೆ : ವ್ಯಾಕರಣಶಾಸ್ತ್ರವನ್ನು | ' ಅಧಿಕಾರ್ಮಿ (ನಾ). (ಶಕ್ತಿ ಸ್ಥಾನ ಮೊದಲಾದವುಗಳಲ್ಲಿ) ಅಧಿಕನಾದ 
ಕುರಿತು ಮಾತನಾಡುವ ಅಧಿಕಾರ ನನಗಿಲ್ಲ (ರೂಢಿ). a! ವೈರಿ; ದೊಡ್ಡ ವೈರಿ: ಅಧಿಕಾರಿಗಳಿನೆ ಸೈರಿಸೆವಧಿಕಾರಿಗಳಾಗಿ ಬಾಲಕಿ 

ಅಧಿಕಾರ ನಡಸು-ಅಧಿಕಾರವನ್ನು ಚಲಾಯಿಸು; ಆಜ್ಞಾಪಿಸು: | TR ಭಾರಮೇಕೆ (ಗದಾಯು. ೩-೩೫) ; ಅಧಿಕಾರಿ 


ಶಕ್ತಿಯನ್ನಾಗಲಿ dS ಆ ನ್ಯಾಯಾಲಯಕ್ಕೆ ಸಂಸತ್ತು ವಿಧಿ 
ದ್ವಾರಾ ಶಕ್ತಿಕೊಡಬಹುದು (ಭಾಧಾನ. ೩). [ಅಧಿಕಾರ * ವ್ಯಾಸ್ತಿ] 
15| ಅಧಿಕಾರಶಾಹಿ (ನಾ). (ಆಳರಸರ ಪರವಾಗಿ) ಅಧಿಕಾರ ನಡಸು 
|. ವುದು. [ಅಧಿಕಾರ ಶಾಹಿ) 
ಅಧಿಕಾರಸೂತ್ರ (ನಾ). ೧. (ವ್ಯಾಕರಣ ಮುಂತಾದ ಶಾಸ್ತ್ರಗಳಲ್ಲಿ) 
ಮುಂದಿನ ಅನೇಕ ಸೂತ್ರಗಳಲ್ಲಿ ಅನ್ವಯಿಸುವಂತೆ ಮತ್ತೆ ಮತ್ತೆ 
| ಅನುವೃತ್ತಿ ಹೊಂದುತ್ತ ಬರುವ ಸೂತ್ರ : ಇದು ಅಧಿಕಾರಸೂತ್ರ, 
| ಮುಂದೆ ಹೇಳಲ್ಪಡುವ ವಿಧಾನಗಳು ಸಂಧಿಯಲ್ಲಿ ಆಗುತ್ತವೆಂದು ತಿಳಿಯ 
ತಕ್ಕದ್ದು (ಭಾಷಾಭೂ. ೧೮ ತಾ). ೨. ಅಧಿಕಾರದ ಹೊಣೆ; ಆಡಳಿತದ 
| ಹತೋಟಿ: ಹೊಸದಾಗಿ ನೇನುಕಹೊಂದಿದ ಮಂತ್ರಿಗಳು ಈ ದಿನ 
;  ಅಧಿಕಾರಸೂತ್ರವನ್ನು ವಹಿಸಿಕೊಂಡರು (ರೂಢಿ). [ಅಧಿಕಾರ 4 ಸೂತ್ರ] 
| ಅಧಿಕಾರಸ್ಥ (ನಾ). ೧. ಅಧಿಕಾರದಲ್ಲಿರುವವನು ; ಅಧಿಕಾರಿ: “ಅದು 
| 
| 
| 
| 
| 


25 


ಹೌದು ಬಿಡು; ನಿನಗೆ ಅಧಿಕಾರ ಎಂದರೆ ಏನು ಎಂಡೇ ಗೊತ್ತಿಲ್ಲ. ನಿಮ್ಮಲ್ಲಿ 
ಯಾರೂ ಅಧಿಕಾರಸ್ಥರು ಇದ್ದಿದ್ದರೆ, ಆದರೆ ಸುಖ ಗೊತ್ತಿದ್ದರೆ, ಇಂದು 
ನೀನು ಹೀಗೆ ಹೇಳುತ್ತಿರಲಿಲ್ಲ” (ತೇನೋಡ.೩೫). ೨. ಅಧಿಕಾರ ಹೊಂದಿ 


ಅಧಿಕಾರ ನಡಸುವ ಜನರು ಸ್ವಾರ್ಥರಹಿತರಾಗಿರಬೇಕು (ರೂಢಿ). [ಸಂ.] ಗಳರೆಬಬ್ಬ್ಬ್ಬಧರ್ಗಧಿಕಾರಿಗಳೆನಿಪರಲ್ಲದಿಂತೀತನವೋಲಧಿಕಾರಿಗಳಿನಿಪವ 
ಅಧಿಕಾರಕ್ಷೇತ್ರ (ನಾ). ಅಧಿಕಾರವ್ಯಾಪ್ತಿಯುಳ್ಳ ಪ್ರದೇಶ. ರಾರ್‌ (ಎಕ. ೪11, ಶಿಕಾರಿ. ೧೦೨-೨೦; 1162). [ಅಧಿಕ * ಆರಿ] 
[ಅಧಿಕಾರ * ಕ್ಷೇತ್ರ] ಅಧಿಕಾರಿಣಿ (ನಾ). ಅಧಿಕಾರವುಳ್ಳವಳು ; ಅಧಿಕಾರವನ್ನು ನಡಸು 
ಅಧಿಕಾರನಿಮಿತ್ತ (ಅ). ಅಧಿಕಾರವನ್ನು ನಿರ್ವಹಿಸುವ ಸಲುವಾಗಿ. ವವಳು. (ಸಂ. ಅಧಿಕಾರಿಣೀ] 
[ಅಧಿಕಾರ * ನಿಮಿತ್ತ] ಅಧಿಕಾರಿತಿ "ಅಧಿಕಾರ್ತಿ? ನೋ. 


45 


14 


ಅಧಿಕಾರಿವರ್ಗ ೨೧೦ ಅಧಿನಾಥ 


ಅಧಿಕಾರಿವರ್ಗ (ನಾ). ಅಧಿಕಾರಿಗಳ ಗುಂಪು: ಅಧಿಕಾರಿವರ್ಗದವರೂ | ಅಧಿಗತ (ಗು). ೧. ಸಂಪಾದಿಸಲ್ಪಟ್ಟಿ; ಪಡೆದ; ಪ್ರಾಪ್ತವಾದ : 


ಜನರೂ ಜೊತೆಗೂಡಿ ಮನಸ್ಸುಪೂರ್ತಿ ದುಡಿದಾಗ ಮಾತ್ರ ದೇಶದ ಅದ್ವಿತೀಯ ಮಹಿಮಾತಿಶಯನುಂ ಅಧಿಗತ ಸಿದ್ಧಿತ್ರಯನುಂ (ಸಂಚತಂ. 
ಏಳಿಗೆ ಸಾಧ್ಯ (ರೂಢಿ). [ಅಧಿಕಾರಿ* ವರ್ಗ] ೧೫-೮). ೨. ಕಲಿತ; ಅಭ್ಯಾಸಮಾಡಿದ : ಅನುಮತನುಮಾಪ್ತನು 
ಅಧಿಕಾರ್ತಿ, ಅಧಿಕಾರಿತಿ (ನಾ). ೧. ಎ ಅಧಿಕಾರಿಣಿ. ೨. "ಅಧಿಕಾರಿ ಮಧಿಗತಶಾಸ್ತ್ರನುಂ . . . ಅಪ್ಪ ದೂತಮುಖ್ಯನನಟ್ಟಿ (ಶಾಂತಿಪು. ೨-೫೧ 


ಎಂಬ ಹೆಸರಿನ ಮನೆತನಕ್ಕೆ ಸೇರಿದ ಹೆಂಗಸು: ಬೊಂಮರಸ| 5 
ಅಧಿಕಾರಿಗಳ ಮದವಳಿಗೆ ನಾಗರಸಿ ಅಧಿಕಾರ್ತಿಗಳು (ಕಣ. 111, ೧೪-೩೯; ಅಧಿಗಮ (ನಾ). ೧. ಪಡೆಯುವುದು; ಸಂಪಾದನೆ; ಪ್ರಾಶ್ತಿ. 
1545). ಅಧಿಕಾರಿತಿ: ಕಂಚಧಿಕಾರಿಯ ಪೆಂಡತಿ ಮಾಳಧಿಕಾರಿತಿಗೆ | ೨. ಕಲಿಯುವುದು; ಅಭ್ಯಾಸ; ಜ್ಞಾನ: *ಅಧಿಗಮಃ -ಅಜಕಿತ 
ಪುಟದ ಪಾರಿಸಣಧಿಕಾರಿ (ಎಕ. ೪121, ಸಾಗರ. ೫೫-೮೭ ; 1560). | ಮಕ್ಕುಂ  (ತಸೂವೃ. ೮); ಆ ಸಮ್ಯಕ್ತ್ವಂ ನಿಸರ್ಗದಿಂದಮಧಿಗಮ 
| 
1 


ವ) ; ಅಧಿಗತಧರ್ಮಶಾಸ್ತ್ರನುಂ (ಕಾದಂಪೂ. ೩೦೭). [ಸೆಂ.] 


(ಅಧಿಕಾರಿ * -ತಿ (ಆ. -ಇತಿ)] ದಿಂದಮಕ್ಕುಮಲ್ಲಿಯೆಂಟಂಗಮೆಂಬುವಾವುವೆಂದಡೆ (ರತ್ನಕ. ೧-೩ ವ). 
ಅಧಿಕೃತ (ಗು). ೧. ಅಧಿಕಾರದಲ್ಲಿ ನಿಯೋಜಿಸಲ್ಪಟ್ಟ: ಅನ್ನೋ ೩. (ವ್ಯಾಪಾರದಿಂದ ಬರುವ) ಲಾಭ. ([ಸಂ.) 
ಡರ್ಜುನನೆಂಬೆನಂತಕಸುತಂ ಭರ್ತಾರನೆಂಬಾತನಕ್ಕುಂ... ಗವಾಧಿಕೃತನಾ| | ಅಧಿಗಮನ (ನಾ). ಕಲಿಯುವಿಕೆ; ಅಭ್ಯಾಸ: ನಿಜನಂದನನಂ ವೈಶಂ 
ಸಾದೇವಂ (ಕಾವ್ಯಾವ. ೧೬೮). ೨. ಅಧಿಕಾರ ಹೊಂದಿದ | ಪಾಯನಂಬೆರಸು ವಿದ್ಯಾಧಿಗನುನದೊಳ್‌ ಸಮರ್ಪಿಸಿ (ಕಾದಂಪೂ. 
ಅಧಿಕಾರದಿಂದ ಕೂಡಿದ. ೩. ಕುರಿತು ಹೇಳಲ್ಪಟ್ಟ: ಅಧಿಕೃತ| |. 9೩೩). [ಸಂ.] 
ಸತ್ಪುರುಷಾರ್ಥ ಪ್ರಧಾನ ಧರ್ಮಾರ್ಥ ಕಾಮಮೋಕ್ಷಂಗಳ್‌ (ಕನಿರಾ. ಅಧಿಗೃಹ (ನಾ). ದೊಡ್ಡಮನೆ ; ಉಪ್ಪರಿಗೆ: ವಿತತೋದ್ಯಾನ ಲತಾಳಿ 
೧-೨೦). ೪, ಪ್ರಮಾಣಭೂತವಾದ. “ಅಧಿಕೃತ ಮುದ್ರಣ? ಪರಾ. |15| ಯಿಂದಧಿಗೃಹಂ ಕಂಗೊಳ್ಳುದಾನಂದದಂ (ಮೈ ಸೂಮೆ. ೩-೬೨). [ಸಂ.] 
(ನಾ). ೫. ೬ ಅಧಿಕಾರಿ ೧: ಜನನಾಥಂ ಗೋತ್ರಮಿತ್ರಾಧಿಕೃತ| | ಅಧಿಜಿಹ್ಟೆ (ನಾ). ಒಂದು ಬಗೆಯ ರೋಗ: ಪಿತ್ತ ರಕ್ತ ಶ್ಲೇಸ್ಮಂ 
ಸಚಿವ ಸಾಮಂತ ಶುದ್ಧಾಂತ ಕಾಂತಾಜನಕಾತ್ಮೋದ್ಯೋಗಮಂ ಪೇಟ್ದು ಗಳಿಂದ ಅಧಿಜಿಹ್ಹೆ ಎಂಬ ಜಿಹ್ವಾ ರೋಗ ಉಂಟಾಗುವುದು. ನಾಲಿಗೆಯ 
(ಚಂದ್ರಪು. ೪-೬೦). [ಸಂ.] ಮೂಲ ಬಾತುಕೊಂಬುದು (ವೈದ್ಯಸಾ. 11, ೧೦೬). [ಸೆಂ. ಅಧಿಜಿಹ್ವಾ] 
ಅಧಿಕೃತಗ್ರಂಥ (ನಾ). ಪ್ರಮಾಣಾರ್ಹವಾದ ಗ್ರಂಥ; ಶಾಸ್ರ್ರೀಯ | | ಅಧಿಜ್ಯ (ಗು). ಹೆದೆಯೇರಿಸಿದ. "ಅಧಿಜ್ಯಧನು? ಪರಾ. [ಸೆಂ.] 
ವಾದ ಗ್ರಂಥ; ಎಲ್ಲ ವಿಷಯಗಳನ್ನೂ ಒಳಕೊಂಡ ಗ್ರಂಥ: ಕನ್ನಡದ |20| ಅಧಿಜ್ಯಧನು (ಗು). ಹೆಡೆಯೇರಿಸಿದ ಬಿಲ್ಲುಳ್ಳೆ: ಬೆಂಬಳಿವಿಡಿದಟ್ಟುತ್ತುಂ 


10/ 


ನೂತನ ಛಂದಸ್ಸನ್ನು ಕುರಿತು ಒಂದು ಅಧಿಕೃತಗ್ರಂಥ ಬೇಕಾಗಿದೆ | | ತಾಂ ಬರೆವರೆ ಬಿಡದಧಿಜ್ಯಧನು ಶಬರೇಶಂ ಮುಂಬರಿದು (ಶಬಶಂ. ೪-೨೪). 
(ನವ್ಯಕಾ. ೬). [ಅಧಿಕೃತ * ಗ್ರಂಥ] | [ಸೆಂ. ಅಧಿಜ್ಯಧನ್ವನ್‌) 
ಅಧಿಕೃತನಿನಾಸೆ (ನಾ). ಅಧಿಕೃತವಾಗಿ ವಾಸಿಸುವ ಸ್ಥಳ: ರಾಜ್ಯ | ಅಧಿತ್ಯಕೆ, ಅಧಿತ್ಯಕೆ (ನಾ). ಬೆಟ್ಟದ ಮೇಲುಗಡೆಯ ಕಾಡುಪ್ರದೇಶ ; 
ಪಾಲರು ಸಂಸತ್ತಿನ ಅಧಿವೇಶನವನ್ನು ಉದ್ಭಾಟಸಿ ತಮ್ಮ ಅಧಿಕೃತ “ವನಮದಾ ಗಿರಿಯ ಮೇಲಿರಲಧಿತ್ಯಕಮಕ್ಕುಂ > (ಮಂಗರಾ. ೪೫-೪೯) ; 
ನಿವಾಸಕ್ಕೆ ಹಿಂತಿರುಗಿದರು (ರೂಢಿ). [ಅಧಿಕೃತ * ನಿವಾಸ] - 25 ಶಂಖಾಚಳಕ್ಕೆ ಪೋಗಿ ಭವದೀಯಾಧಿತೃ ಕಾವಾಸದೊಳಿರ್ದ ಸರ್ವಗುಪ್ತ 
ಅಧಿಕೃತಭಾಷೆ (ನಾ). ಅಧಿಕೃತವಾಗಿ ಬಳಸುವ ಭಾಷೆ; ಆಡಳಿತದ ಮುನಿಗಳಂ ಕಂಡು ಬಂದಿಸಿ (ಶಾಂತಿಪು. ೯-೮೩ ವ). ಅಧಿತ್ಯಕೆ (ಕಿ). 
ಭಾಷೆ: ಕನ್ನಡ ನಾಡಿನಲ್ಲಿ ಕನ್ನಡವೇ ಅಧಿಕೃತಭಾಷೆಯಾಗುವುದು ಅವಶ್ಯ [ಸಂ. ಅಧಿತ್ಯಕಾ) 


(ರೂಢಿ). [ಅಧಿಕೃತ + ಭಾಷೆ] 


ಅಧಿತ್ಯಳೆ "ಅಧಿತ್ಯಕ' ನೋ. 
ಅಧಿಕೃತಮುದ್ರಣ (ನಾ). ಸಪ್ರಮಾಣವಾದ ಮುದ್ರಣ ; ಆಧಾರ 


ಅಧಿದೇವತೆ (ನಾ). ೧. ಒಂದು ವಸ್ತು ಅಥವಾ ಕ್ಷೇತ್ರಕ್ಕೆ ಸಂಬಂಧಿ 
ಭೂತವಾದ ಮುದ್ರಣ: ಪ್ರಾಚೀನ ಕಾವ್ಯಗಳ ಅಧಿಕೃತಮುದ್ರಣ ಸಿದ ದೇವತೆ; ಅಭಿಮಾನಿ ದೇವತೆ. ೨. ಎಲ್ಲಾ ದೇವತೆಗಳಿಗೂ 
ಗಳು ಇಂದು ಬಹಳ ಅವಶ್ಯವಿವೆ (ರೂಢಿ). [ಅಧಿಕೃತ * ಮುದ್ರಣ] | ಮುಖ್ಯವಾದ ದೇವತೆ: ಪೂಜಿಸಿಮೆನ್ನನಿಲ್ಲಿ ಗಧಿದೇವತೆಯಾನೆನುತದ್ರಿ 
ಅಧಿಕೋಪಮೆ (ನಾ). [ಕಾವ್ಯಮಾ] ಅಲ್ಪವಸ್ತುವಿಗೆ ಮಹತ್ತರ ಯಲ್ಲಿ ನಿಂದು (ಜಗವಿ. ೪-೮೨). (ಸಂ. ಅಧಿದೇವತಾ] 
ವಾದ ಹೋಲಿಕೆಯನ್ನು ಕೊಟ್ಟು ಹೇಳುವ ಒಂದು ಕಾವ್ಯ! |ಅಧಿದೇನಿ (ನಾ). - ಅಧಿದೇವತೆ : ಗ್ರೀಷ್ಮಯತುವಿಂ ನವೆದ ಕಾಂತಾರ 
ದೋಷ: ಆಧಿಕೋಷಮೆಗೆ - ಮುಂಬಿಟ್ಟು ಪರೆದ ಕಟ್ತಲೆಯಂ ಬೆದಕಿ ದಧಿದೇವಿ ತಾನೆನಲ್‌ (ಜೈಮಿಭಾ. ೧೯-೩೮) ; ಕಾಂತಾರದಧಿದೇನಿಯರಿಗೆ 


30 


ತೆರಳ್ಳಿ ಬೆಳಪ ಚೆಳೆಗಿಂಡೆಸೆದಿರ್ಪಂಬುಜಸಖನಂತಿರೆ ಮಾನಂಬುಟು ಬೆಳೆಗಿ!35 » » - ಬಲಶಾಂತಿಕರ್ಮಂಗಳಂ ನೆಗಳು (ಶ್ರೀರಾಮಾ. ೧೪೪-೬೬). 
ದಪುದಖಿಳ ಗಗನಾಂತರಮಂ (ಕಾವ್ಯಾವ. ೬೮೨). "ಹೀನೋಷಪಮೆ? [ಸಂ. ಅಧಿದೇವೀ) 
ಪರಾ. [ಅಧಿಕ * ಉಪಮೆ] | ಅಧಿದೈವ (ನಾ). - ಅಧಿದೇವತೆ: ಆದಿಸುಭೂತಾಧ್ಯಾತ್ಮವಧಿದೈ ವದೊಳು 


ಅಧಿಕ್ರಮ (ನಾ). ೧. ಮುಂದುವರಿಯುವುದು ; (ಒಂದು ಕಡೆಗೆ) ಕರೆಸುವ ಪ್ರಾಣನಾಗಾಭಿದನು (ಹಸಾರ. ೬-೯). [ಸಂ.] 
ಹೋಗುವುದು. ೨. ಮೇಲೆ ಬೀಳುವುದು; ದಾಳಿ; ಆಕ್ರಮಣ. | | ಅಧಿದೈವತ (ನಾ). - ಅಧಿದೇವತೆ : ಇನ್ನೊಂದು ಅಧಿದೈವತಕ್ಕಾಗಿ ನನ್ನ 
೩. ನಡಸುವುದು; ಅನುಸರಣ. "ಆಚಾರಾಧಿಕ್ರಮ' ಪರಾ. [ಸಂ.] [40| ಜೀವನವು ಮೀಸಲೆಂದು ಆಕೆಗೆ ನಾನು ಹೇಳಿದೆ (ಸಮಜೀ. ೪೦೮). (ಸಂ.] 

ಅಧಿಕ್ಷಿಪ್ತ (ಗು). ೧. ಆಕ್ಷೇಪಿಸಲ್ಪಟ್ಟ ; ನಿಂದಿಸಲ್ಪಟ್ಟಿ. ೨. ಪಚ ಭತ? ಸರ್ವಾಧಿಕಾರವುಳ್ಳ ಒಡೆಯ ; ಪ್ರಧಾನಾಧಿಕಾರಿ; 
ಸಲ್ಪಟ್ಟ. ೩. ಕೆಳಕ್ಕೆ ಎಸೆಯಲ್ಪಟ್ಟ. ೪. ಇಡಲ್ಪಟ್ಟ. ೫. ಕಳಿಸ! ಮುಖ್ಯಸ್ಥ ; ಪ್ರಭು: ಸೈನ್ಯಾಧಿನಾಥನಧಿನಾಥನ ಕೆಲದೊಳ್‌ ಪಕ್ಷಗಜಾಧಿ 
ಲ್ಪಟ್ಟ. [ಸಂ.] | ರೂಢನಾಗಿ (ಆದಿಫು. ೧೩-೪೫ ವ). 

ಅಧಿಕ್ಷೇಪ (ನಾ). ೧. ಆಕ್ಷೇಪ ; ನಿಂದೆ. ೨. ತಿರಸ್ಕಾರ. ೩. ಒಂದರ ಅಧಿನಾಢಳು - ಸರ್ವಾಧಿಕಾರವುಳ್ಳೆ ವಳು; ಒಡತಿ: ಈ ವಸುಧೆ 
ಮೇಲೆ ಇಡುವುದು; ಸ್ಥಾಪನೆ. ೪. ಎಸೆಯುವುದು. ೫. ಕಳಿಸಿ |45 ಯಧಿನಾಥಳೆನಿಸಿ ಮದ್ಭಾಗ್ಯಮಂ ರಕ್ಷಿಸುವುಪಾಯಮೊಂದ ಸಾವಧಾನದೊ 
ಬಿಡುವುದು. [ಸಂ.] ಳರಿಪು (ವೆಂಕಾರಾ. ೨-೫-೧೦). [ಸಂ.] 


ಅಧಿನಾಯಕ 


ಅಧಿನಾಯಕ (ನಾ). - ಅಧಿನಾಥ : ಹೊಗೆಯನಾಗಳು ಕಾಣುತೆದೆಗಳು 
ಧಿಗಿಲುಧಿಗಿಲೆನೆ ಬೆಗಡುಗೊಂಡತಿನಿಗತಚೇತಸರಾದರಷ್ಟದಿಶಾಧಿನಾಯಕರು 
(ಬಸಪು. ೫೮-೬೧). [ಸೆಂ.] 

ಅಧಿನೇತೃ (ನಾ). - ಅಧಿನಾಥ: “ಪ್ರ 

[ಸಂ.] 

ಅಧಿಪ (ನಾ). ಎ ಅಧಿ ನಾಥ: ನಿಖಿಲಾವನೀಸರಧಿಪರ್‌ ಮಾಣಿಕ್ಯ | 
ಪರ್ಯಂಕ ಕೀರ್ತಿಮುಖಾಧಾರ ಕಿರೀಟದಿಂದಮೆನೆ ಸಂಜೊಂ ವಿಶ್ವ! 
ಸೇನಾಧಿಪಂ (ಶಾಂತಿಪು. ೯-೧೫೧). ([ಸಂ.] | 

ಅಧಿಪತಿ (ನಾ). - ಅಧಿನಾಥ: ಆಸಾದಿತ ಕೇವಳಲೋಚನನಾ ದೇವಂ 
ಮೋಕ್ಷಲಕ್ಷ್ಮಿಗಧಿಪತಿಯಾದಂ (ಶಾಂತಿಪು. ೭-೫೨). [ಸಂ.] | 

ಅಧಿಪತಿತನ (ನಾ). ಒಜೆಯನಾಗಿರುವುದು ; ಆಧಿಪತ್ಯ; ಅಧಿಕಾರ : | 
ಭೂತಳಕಧಿನಾಥನಾಗಿ ಕಂಧರದೇವಂ ಪ್ರೀತಿಯಲುದಯಿಸಲರಿನೃಪ 
ರಾತಂಕವನೆಯ್ದೆ ಬಿಟ್ಟಿ ರಧಿಪತಿತನಮಂ (ಎಕ. ೫1, ದಾವಣ. ೫೯-೨೦ 
1280). [ಅಧಿಪತಿ * -ತನ].- 

ಅಧಿಪತ್ರ (ನಾ). ಅಧಿಕಾರವನ್ನು ಕೊಡುವ ಪತ್ರ; ಆಜ್ಞಾ ಪತ್ರ : |15! 
ಉಚ್ಚತಮ ನ್ಯಾ ಯಾಲಯದ ಪ್ರತಿಯೊಬ್ಬರು ನ್ಯಾ ಯಾಢೀಶರನ್ನೊ - 
ರಾಷ್ಟ್ರ ತೂಟುವರು ಅವರ ಹಸ್ತಾಕ್ಷರ ಮತ್ತು. ಮೊಹರುಸಹಿತವಾಗಿತತಕ್ಕ 
ಅಧಿಪತ್ರ ದ ಮೂಲಕ ನೇಮಕ ಮಾಡತಕ್ಕುದು (ಭಾಧಾನ. ೬೬). [ಸಂ.]; 

ಅಧಿಷಾಣ ಣ್ಣ) (ನಾ). ಅಧಿಪ ತಿಯ ಅಣ್ಣ (?): 
ಎಣ್ಣುನೂಅ ಅಯ್ದನೆಯ ವರ್ಷಂ ಪ್ರವತ್ತಿ ೯ಸುತ್ತಿ ಕೆ ಕಿಡಲೆಗಧಿಪಾಣ್ನ್ನ {20 
[ಣ್ಣ ಇನ್‌ ಎಂಸಿಯನ್ಮ. 0 [ನಿ]ವುದಿ 'ತೊಜುಗೊಳೊಳ್ಳಾ ದಿ ಸತ್ತೊ (ನ್‌; 
(ಸೌಇಇ. 201-1, ೧೯-೩ ; 883). [ಅಧಿಪ * ಅಣ್ಣ Wy i | 

ಅಧಿಷಾಲ (ನಾ). ಇ ಅಧಿನಾಥ: ದೇವಾನಕಂಗಳ್‌ ಮೊಲಗೆ ಪಲವು | | 
ಮಾ ಕಾಲದೊಳ್‌ ದೇವಚಾಪಂ ಜ್ಯೋತಿರ್ಲೋಕಾಧಿಪಾಲಾಭರಣಕಿರಣ 
ದಿಂದುರ್ವಿಯಂ ಪರ್ನೆ ಬಂದರ್‌ (ಶಾಂತಿಪು. ೮-೧೨೧). [ಸೆಂ.] | 


» ಒಡೆಯೆ * (ಗಂಗಾಮ. ೭). 


ಅಧಿಭಕ್ತಿ (ನಾ). ಹೆಚ್ಚಿನ ಭಕ್ತಿ (?): ಭಕ್ತಿಯುಳ್ಳವಂಗೆ ನಿಷ್ಮುರದ 
ಮಾತೇಕೆಂಬರು ನಾಲ್ಕಅ ಮುಕ್ತಿಯ ಭಕ್ತರ ನಿಷ್ಠೆವಂತರಿಗಧಿಭಕ್ತಿ ಅನಿ! 
ತೃವ ಹಣದ ನಿಚ್ಚಟಂಗೆ ಮಿಥ್ಯ ವನಾರಾಡಿದಡೇನು ನುಡಿಯಲ್ಲಿ ಸತೃವಿದ್ದ | 
ಮತ್ತೆ (ಮೋಳಿಮಾ. ೪೨-೧೭೬). [ಸೆಂ.] | 
ಅಧಿಭೂತ (ನಾ). ೧. ಪರವಸ್ತು ಅಥವಾ ಅದರ ಅಂತರ್ಯಾಮಿತ್ವ. | 30| 
೨. ಪಂಚಭೂತಗಳು: “ಅಧಿಭೂತ ಎಂದರೆ ಇ ಕಭೂತಗಳು » i | 
(ಹಸಾರ. ೬-೯ ಟೀಕೆ); “ಅಧಿಭೂತ ಎಂದರೆ ಭೂತಗಳಿಗೆ ಸಂಬಂಧ | 
ಪಟ್ಟಿದ್ದು” (ಬ್ರ ಹ್ಮಭಾ. ೨೪೧ ಅಡಿಬ) ; ಅಧ್ಯಾತ್ಮ- ಅಧಿಭೂತಗಳ;] 
ಸಮನ್ವಯದಲ್ಲಿಯೇ ಸುಖಜೀವನವಿದೆಯೆಂದು ನಮ್ಮ ಅನುಭಾನಿಗಳು | 
> 
| 


130 


ಹೇಳಿರುವಂತೆ (ಜನಜೀ. ೨೭). [ಸಂ.] 55 
ಅಧಿಮಾಂಸ (ನಾ). ದುರ್ಮಾಂಸ ಬೆಳೆಯುವ ಒಂದು ರೋಗ: 
ಅಧಿಮಾಂಸ ಎಂಬ ದಂತಮೂಲ ರೋಗದಲ್ಲಿ ದಾಡೆಗಳ ಮೂಲಗಳ | 
ಸಂದುಗಳಲ್ಲಿ ಬಾತುಕೊಂಡು ವೆಗ್ಗಳವಾಗಿ ನೋವು ಉಂಟಾಗಿಹುದು | 
(ವೈದ್ಯಸಾ. 11, ೧೨೫). ([ಸಂ.] 
ಅಧಿಮಾಸ (ನಾ). ೬ ಅಧಿಕಮಾಸ: “ಅಧಿಮಾಸ (ಅಧಿಕಮಾಸ) - 
ಸಂಕ್ರಮಣವಿಲ್ಲದಿರುವ ಚಾಂದ್ರಮಾಸ” (ಜಾತತಿ. ಪರಿ. ೩೬೦). [ಸಂ.] 
ಅಧಿಯಜ್ಞ (ಗು). ೧. ಯಜ್ಞ ಸಕ್ಕ ಸಂಬಂಧಿಸಿದ. (ನಾ). 
೨. ಯಜ್ಞ ಕ್ಕೆ ಅಧಿಪತಿಯಾದ 1. ಯಜ್ಞ ವಿಷ್ಟರದಲ್ಲಿ ಅಧಿ | 
ಯಜ್ಞ ನಾದನನು ಶ್ಲೇತ್ರಜ್ಞನಾಗಿ ಪ್ರತಿಕ್ಷೇತ್ರ ತಿಳಿದವನು (ಮುಕ್ತಕಂ. | 
೪೭-೩). [No] 145 
ಅಧಿರಾಜ (ನಾ). ರಾಜರಿಗೆಲ್ಲ ಮೇಲಿನವನಾದ ರಾಜ; ಚಕ್ರವರ್ತಿ: | 


40 


೨೧೧ 


| ಅಧಿನಾಸಿತ (ಗು). ೧. ಪ್ರತಿ 


ಅಧಿವಾ ಸಿಸು 


ಶ್ರೀ ಪೃಥಿವೀವಲ್ಲಭ ಪರಮೇಶ್ವರ ಪಲ್ಲವಾಧಿರಾಜನ್ನೊಲಮ್ಪಳ್ಳೆ (ಎಕ. ೫1, 
ಚಳ್ಳೆ ಕೆ. ೩೪-೧೦; 815); ತಮ್ಮನೊಳಾದ ಸ್ನೇಹದಿಂ ವಿಶಾಖಭೂತಿಯು 
ಮನಧಿರಾಜಪದಪಿಯೊಳ್‌. ವಿಶ್ವನಂದಿಯಂ ಯುವರಾಜ ಪದನಿಯೊಳ್‌ 
ನಿಯೋಜಿಸಿ (ಶಾಂತಿಪು. ೭-೫೧ ವ). [ಸಂ.] 


| 5| ಅಧಿರೂಢ (ಗು). ಹತ್ತಿದ; ಮೇಲೆ ಏರಿದ : ಶ್ರೀ ವಿಜಯನತ್ತಮಗುಲ್ಹ 


ನಮಾವಾಸ್ಕೆಯೊಳೊಡನೆ ನಡೆದು ಕಡೆಯೊಳ್‌ರವಿ ರಾಜೀವರಿಪುವಿಂದಗಲ್ವ 
ವೊಲಾವಿರ್ಭೂತಪ್ರತಾಪನಧಿರೊೂಢರಥಂ (ಶಾಂತಿಪು. ೬-೨೧). [ಸೆಂ.] 


ಅಧಿರೋಹಣ (ನಾ). ಹತ್ತುವುದು; ಮೇಲೆ ಏರುವುದು: ಮೋಕ್ಷ 


ಪ್ರಾಸಾದಾಧಿರೋಹಣ . 
ಪರಿಣತನಾಗಿರ್ದು Hp ೧೦-೧೪ ವ). 


- ಅಪೂರ್ವಕೆರಣ ಕ್ಷಪಕ ಪ ಪ್ರಥಮಶುಳ್ಸ್‌ ಧ್ಯಾನ 


[ಸಂ.] 


ಅಧಿರೋಹಿಣಿ (ನಾ). ಏಣಿ; ನಿಚ್ಚಣಿಗೆ : “ನಿಶ್ರೇಣಿ, ಅಧಿಕೋಹಿಣಿ - 


ಈ ೨ ನಿಚ್ಚಣಿಗೆ? (ಹಲಾಯು. ಹಸ [ಸಂ. ಅಧಿರೋಹಿಣೀ] 


ಅಧಿವಾಸ, (ನಾ). ೧. ವಾಸಸ್ಥಳೆ; ನಿವಾಸ; ಮನೆ. ೨. ಹುಟ್ಟಿದ 


ಸ್ಥಳ; ಜನ್ಮಸ್ಥಾನ. ೩. ದೀವತಾವಿಗ್ರ ಹವನ್ನು ಪ್ರತಿಸ್ಕಿ ಸುವ 
ಪೊದಲು ಧಾನ್ಯ, ನೀರು ಮೊಡಲಾದವುಗಳಲ್ಲಿ ಲೆಗೊಳಿಸಿರು 
ವುದು, --ವಾಸಮಾಡಿಸುವುದು. ೪, ಸಮಾಪ ಪ್ರದೇಶ; ಸುತ್ತು 
ಮುತ್ತು ; ಪರಿಸರ: ಬಡಗದ ಕೆರೆಯ ತೆ 4 ಕಾರಬಯಲ 
ಬಾಳಿನ ಚತುಸೀಮೆ (ಸೌಇಇ, Ix-ii, ೪೦೯-೯ ; 1365) ; ಅರಮನೆಗೆ 
ತೆಜುವ ಬಿಂಜಾಡಿಯ ಆಧಿವಾಸದ ಒಳಗೆ ತಂನ ಹದಿಮೊದಲು ಆಪ್ಪಣೆಯ 
ಬಗೆಯಿಂದ ಕಾಟ ಗ ೫೫... ಕೊಆವಡಿಯ ಅಧಿವಾಸದ ಒಳಗೆ ತಂನ ಹದಿ 
ಮೊದಲು ಅಪ್ಪಣೆಯ ಬಗೆಯಿಂ ಕಾಟಿ ಗ ೪೫(ಸೌಇಇ. 1-1, ೪೬೧-೧೪; 
1467). ೫. ಸುಗಂಧವನ್ನು ಲೇಪಿಸುವುದು ; ವಾಸನೆ ಕಟ್ಟುವುದು. 
೬. ಸುಗಂಧದ್ರವ್ಯ. ೩. ಪರಿಮಳ; ಸುವಾಸನೆ. [ಸಂ.] 


ಅಧಿವಾಸ್ಕೆ (ನಾ). ಮೇಲೆ ಹೊದಿಸುವ ಬಟ್ಟಿ; ಹೊದಿಕೆ : ನಿಕ್ಷಿಸ್ತಾಧಿ 


ವಾಸನೀಲನಲಿನದಲ [ಪಾಠಾಂ. ಫಿಕ್ಷಿಪ್ತಾನೀಳನಳಿನ] ದ್ಯ ತಿಪಟಿಲವಿಭ್ರಾಂತಿ 
ಯಂ ಪಡೆವ ಸಲಿಲಂಗಳಿಂದಂ (ಆದಿಪು. ೮-೬೯ ವ). (ಸೆಂ. ಅಧಿವಾಸಸ್‌] 


ಅಧಿವಾಸನ (ನಾ). ೧. ಸುಗಂಧದ ದ್ರವ್ಯಗಳಿಂದ ವಾಸನೆ ಕಟ್ಟುವುದು. 


೨. ಯಜ್ಞಾ ದಿ ಕರ್ಮಗಳನ್ನು ಪ್ರಾರಂಭಿಸುವ XN 
ಮಾಡುವ ಡೇವತಾಸ್ಥಾ ಪತೆ, ಪೂಜಿ. ೩. ಹೊಸದಾಗಿ ನಿರ್ಮಿ 
ಸಿದ ವಿಗ್ರಹಗಳಿಗೆ, ಅವುಗಳಲ್ಲಿ ಜೀವತೆ ನೆಲಸುವಂತೆ ಮಾಡುವ 
ಪ್ರಾಣಪ್ಪ ಪ್ರತಿಷ್ಠಾಪನೆ. [ಸಂ.] 

ಷ್ಠಾಪನೆ ಮಾಡಿದ ; ಪೂಜಿಸಿದ: ಅಧಿವಾ 
ಸಿತ ಜೈತ್ರಾಸ್ತ್ರ ೦ ವಿಧುವಿಶದದುಕೂಲವಸನಶೋಭಂ ನಾನಾವಿಧಮಂತ್ರಾನು 
ಷ್ಮಾನಂ ಪ್ರಧಾನನುಪವಾಸದಿಂ ತ್ರಿ ತ್ರಿರಾತ್ರಮನಿರ್ದಂ (ಆದಿಪು. ೧೨-೭೪), 
೨. ಸುಗಂಧಯುಕ್ತವಾದ": ಒರ್ವಂ ಸರ್ವಾಂಗೀಣ ಮಲಯರುಹ 
ಮೃಗಮದಕದಂಬಪರಿಮಳಾಧಿವಾಸಿತವಿಲಾಸಿನೀ ಸೌಧಮಂ (ಚ ಂದ್ರ ಪು. 


(ಸಂ.] 


೮-೮೨ ವ). 


ಅಧಿವಾಸಿಸು (ಕ್ರಿ). ೧. ನೆಲಸು; ವಾಸಮಾಡು: ಇವು ದಿನದೊಳ 


ಗಗ್ಗಳಮೆನಿಸುವ ರತ್ನವ್ರಾತಮೆಮ್ಮ. ಮನೆಯೊಳ್‌ ಮಿಗಿಲಪ್ಪುವು ನಿಧಿಗಧಿ 
ವಾಸಿಸಲಪ್ಪುವೆಂದು ರತ್ನಂಗಳನಿತುಮಂ ಮುಂದಿಟ್ಟಿಂ( ಆದಿಪು.೧೨-೧೧೬). 
೨. ಪೂಜಿಸು: ಧವಳಚ್ಛತ್ರಚಾಮರ ಸಿಂಹಾಸನ ಪಟ್ಟ ವರ್ಧನ ಕುಲ 
ಧನಾದಿ ರಾಜೃಚಿಹ್ನಂಗಳಂ ವಿವಿಧ ವಿಧಾನದಿಂದಮಧಿವಾಸಿಸಿ (ಪಂಪಭಾ. 
೧೪-೧೩ ವ). ೩. ಸುಗಂಧಮಯವಾಗಿ ಮಾಡು; ಪರಿಮಳ 
ಯುಕ್ತವಾಗಿ ಮಾಡು; ವಾಸನೆ ಕಟ್ಟು : ಅಲ್ಲಲ್ಲಿಗೆ ಕರ್ಪೂರ 
ಪಲ್ಲವರಸದಿನಧಿವಾಸಿಸಿದ ತಾವರೆಯ ನೂಲದುಗುಲಂಗಳುಮಂ 


(ಉದಂಉ. ೨೧೬). [ ಅಧಿವಾಸ್ಕ * -ಇಸ್ಕು] 


ಅಧಿವಿನ್ನೆ 


ಅಧಿವಿನ್ನೆ (ನಾ). ಎರಡನೆಯ ಮದುವೆ ಮಾಡಿಕೊಂಡವನಿಗೆ ಇರುವ 
ಮೊದಲ ಹೆಂಡತಿ : ರಾಮಾಯಣದಲ್ಲಿ ಕೌಸಲೈಯು ಅಧಿವಿನ್ನಳಾದರೂ 
ಅಶ್ವಮೇಧ ಪುತ್ರಕಾಮೇಷ್ಟಿ ಗಳಲ್ಲಿ ದಶರಥನೊಡನೆ ಸಹಕರಿಸಿದ್ದೇ 
ದೃಷ್ಟಾಂತ (ಆರ್ಯಧ. ೧೪೮). [ಸಂ. ಅಧಿವಿನ್ನಾ] 

ಅಧಿವೇತ್ತ (ನಾ). ಒಬ್ಬ ಹೆಂಡತಿಯು ಇದ್ದಂತೆಯೇ ಇನ್ನೊಬ್ಬ | 5 
ಳನ್ನು ಮದುವೆಯಾದವನು : ಅಧಿನೇದನನೆಂದರೆ ಒಬ್ಬ ಪತ್ನಿಯಿದ್ದ 
ಹಾಗೆಯೇ ಮತ್ತೊಬ್ಬಳನ್ನು ಮದುವೆಯಾಗುವುದು. ಮಾಡಿಕೊಳ್ಳು 
ವವನು ಅಧಿನೇತ್ತನು (ಆರ್ಯಧ. ೧೪೭). [ಸಂ. ಅಧಿನೇತ್ಮೃ] 

ಅಧಿನೇದನ (ನಾ). : “ಅಧಿವೇದನವೆಂದರೆ ಒಬ್ಬ ಪತ್ನಿಯಿದ್ದ ಹಾಗೆಯೇ 
ಮತ್ತೊಬ್ಬಳನ್ನು ಮದುವೆಯಾಗುವುದು ? (ಆರ್ಯಧ. ೧೪೭). (ಸಂ.]|10 

ಅಧಿನೇಶನ (ನಾ). ಕೂಟ; ಸಭೆಕೂಡುವುದು; ಸಮಾವೇಶ: 
ಲೋಕಸಚಿಯು ಐದುವರ್ಷಗಳ ಅವಧಿಗಿಂತಲೂ ಮುಂಚಿತವಾಗಿ ವಿಘಟನ 
ವಾಗದೆ ಇದ್ದಲ್ಲಿ ಅದರ ಮೊಟ್ಟಿ ಮೊದಲನೆಯ ಅಧಿವೇಶನಕ್ಕೆ ಗೊತ್ತು 
ಮಾಡಿರತಕ್ಕ ತಾರೀಖಿನಿಂದ ಐದು ವರ್ಷಗಳ ಕಾಲ ನಡೆದುಬರತಕ್ಕುದು 
(ಭಾಧಾನ. ೪೧). ([ಸಂ.] 

ಅಧಿಶ್ರಯಣಿ (ನಾ). ಅಡಿಗೆಯ ಒಲೆ: “ಚುಲ್ಲೀ, ಅಶ್ಮಂತಕಂ, 
ಉತ್ತಾನಂ, ಅಧಿಶ್ರಯಣೀ -ಈ ೪ ಒಲೆ» (ಹಲಾಯು. ೫೨-೧೫೮). 

[ಸಂ. ಅಧಿಶ್ರಯಣಿೀ] 

ಅಧಿಶ್ರಾನಕ (ನಾ). ಪ್ರಧಾನ ಶ್ರಾವಕ (7?) : ಮೂಜುಲಕ್ಕೆ ದೃಢ 
ಬ್ರತಾಧಿಶ್ರಾವಕರುಂ ಆಯ್ದುಲಕ್ಕೆ ಸುಪ್ರತೆ ಮೊದಲಾಗೆ ಪರಮಶ್ರಾವಕಿ 
ಯರುಂ (ಅದಿಪು. ೧೬-೪೦ ವ). [ಸಂ.] 

ಅಧಿಷ್ಕಾತ್ರಿ (ನಾ). ಮೇಲಧಿಕಾರ ನಡಸುವವಳು; ಮೇಲ್ವಿಚಾರ 
ಕಳು; ಮುಖ್ಯಸ್ಥೆಳು : ಗಿರಿಜಾಂಬೆ ಈ ಎಲ್ಲ ಹೋರಾಟದ ಅಧಿಷ್ಥಾತ್ರಿ 
ಯಾದಳು (ರಾಜ್ಯೋದ. ೧೪೭). (ಸಂ. ಅಧಿಷ್ಕೂತ್ರೀ] 

ಅಧಿಷ್ಕಾನ (ನಾ). ೧. ಒಂದು ಕಡೆ ಇರುವುದು ; ನೆಲಸಿರುವುದು. 
೨. ನೆಲೆ; ಆಧಾರ; ಆಶ್ರಯಸ್ಥಾನ : ಸತ್ಯಕಧಿಷ್ಠಾನಮೆಂದಆಿತಂ 
ಕೈಮಿಗೆ ಕೂರ್ತು ಕೀರ್ತಿಸುವುದು (ಪಂಚತಂ, ೧೧-೭). &. ತಳಹದಿ; 
ನೆಲೆಗಟ್ಟು: ಶಿಲ್ಪಜ್ಞರಂ ಕರಸಿ ನಾನಾ ನವೀನನೆನೆ ತನ್ನಿಚ್ಛೆ ಯಲಿ 
ಮಾಡಿಸಿದನೀಶನಿಲಯಂಗಳ ಏನೆಂಬೆನೀ ಹಸ್ತವೀಯಳತೆಯಾಯಧಿಷ್ಕಾ 
ನವೀ ರೇಖೆಯಾ ಖಂಡೆಯಂ (ಸಿದ್ಧರಾ. ೩-೪೩). ೪. ಪಟ್ಟಣ; ನಗರ. 
೫. ಅಧಿಕಾರ; ಪ್ರಭುತ್ವ. ೬. (ಬಂಡಿ ಮೊದಲಾದವುಗಳ) ಚಕ್ರ. 
೭. ನಿಯಮ; ಕಟ್ಟು ; ಕಟ್ಟಳೆ. ೮. ಹರಕೆ; ಆಶೀರ್ವಾದ. [ಸಂ.] 

ಅಧಿಸ್ಮಾನಂಗಟ್ಟು (ಕ್ರಿ). ಅಸ್ತಿವಾರ ಹಾಕು; ತಳಹದಿ ಹಾಕು | 
ಗಾಂಗೇಯಂ... ಮುನ್ನೆ ತನ್ನ ನುಡಿದ ನುಡಿವಳಿಯೆಂಬ ಪ್ರಾಸಾದ | 
ಕೃಧಿಷ್ಠಾನಂಗಟ್ಟುವಂತೆ ಚಿತ್ರಾಂಗದಂಗೆ ಪಟ್ಟಿಮಂ ಕಟ್ಟ (ಪಂಪಭಾ. |35 
೧-೭೩ ವ). [ಅಧಿಷ್ಮಾನ * ಕಟ್ಟು] | 

ಅಧಿಷ್ಠಾನಗೊಳ್‌ (ಕ್ರಿ). ಭದ್ರವಾಗಿ ನೆಲಸು; ಸ್ಥಿರವಾಗಿರು: | 
ಅವಳ ಹೃದಯದಲ್ಲಿ ಪತಿಪ್ರೇಮ ಅಧಿಷ್ಮಾನಗೊಂಡಿದ್ದಂತೆಯೇ ಭ್ರಾತೃ 
ಪ್ರೇಮವೂ ಪ್ರತಿಷ್ಮಾಪನೆಗೊಂಡಿತ್ತು (ಪುನರು. ೪೬೦). 

[ಅಧಿಷ್ಕ್ಮೂನ * ಕೊಳ್‌] 4 

ಅಧಿಷ್ಕಾಯಕ (ನಾ). ಮೇಲಧಿಕಾರ ನಡಸುವವನು; ಮೇಲಧಿ | | 
ಕಾರಿ: ಪೆರ್ಗ್ಗಡೆ ಸೋಮನಾಥಯ್ಯಂಗಳ ಬೆಸದೆ ಕುಪ್ಪುಟೂರಟ್ಮಾಣೆ | 
ಯದ ಅಧಿಷ್ಟಾ£ಸ್ಮಾ3ಯಕಂ ನಾಗವರ್ಮಯ್ಯನುಂ (ಸೌಇಇ. 2೧೭ | 
೩೪-೮ ; 1053); ತತ್ಪಾದಪದ್ಮೋಪಜೀವಿಯೆನಿಸಿದ ಸುಂಕದಧಿಷ್ಕಾಯಕಂ 
ದೇವಧರ ದಂಡನಾಯಕನ ಬೆಸದಿಂ (ಎಕ. ೫! (5), ಶಿಕಾರಿ. ೩೪೪-೧೮ ; 
1100); ಶ್ರೀಮನ್ಮಹಾಪಸಾಯಿತಂ ಸೂಳಾಯ್ಕರಧಿಷ್ಕಾಯಕಂ ಮಣ್ಣಳಿಕಂ 


ನ 


5 


20 


45 


ಅಧೀರ 


ಕಾಟಿಯಣಂ (ಎಇ. 200೪೭1, ೭೩-೫೦ ; 1114) ; ಅವರ ಸೇನಬೋನ 
ಹೊ ಲ್ಲಣನೀ ಧರ್ಮ್ಮಕ್ಕಧಿಷ್ಠಾಯಕನಾಗಿ ನಡಸುತಿರ್ದ್ದ (ಕಣ. IV, 


೧೦-೫೨ ; 1121). (ಸಂ.] 
ಅಧಿಷ್ಮಿತ (ಗು).'೧. ನೆಲೆಯನ್ನು ಪಡೆದ; ವಾಸಿಸಲ್ಪಟ್ಟಿ : ಸರ್ಪೋಪ 
ಜೀವಿಯಂದದಿ ಕೌಶಿಕಾಧಿಷ್ಠಿತಂ ಪಾಂಡವಾವಾಸದಂತೆ . . . ವನಿಸಿತತಿ 


ಭೀಕರಾಕಾರದಿಂದ ಘೋರಾರಣ್ಯವು (ಹಚಕಾ. ೫-೧೯); ಯುಧಿಸ್ಮಿರ 
ಸದ್ಮದಂತೆ ವೃಕೋದರ ವಿಲಸದರ್ಜುನನಕುಲಾಧಿಷ್ಠಿತಮುಂ (ರಾಜಶೇ. 
೫-೭೪ ವ). ೨. ಅಧಿಷ್ಠಾನವನ್ನು ಪಡೆದ; ಮೇಲಧಿಕಾರವನ್ನು 
ಹೊಂದಿದ ; ಪ್ರಭುತ್ವ ನಡಸುವ : ಅಚ್ಯುತೇಂದ್ರಂ... ಲೋಕಪಾಲ 
ಚತುಷ್ಪಯಾಧಿಷ್ಠಿತನುಂ «ಆಗಿ (ಆದಿಪು. ೬-೧೩ ವ). [ಸಂ.] 

ಅಧಿಸ್ಮಿಸು (ಕ್ರಿ). ೧. ಆಧಾರವಾಗಿ ಹೊಂದು; ನೆಲೆಗೊಳ್ಳು; ನೆಲಸು: 
ವಿಶದಯಶಸ್ಸಿದ್ಧಾಧಿಷ್ಕಾನಪೀಠನೆನಿಪ ಮಜ್ಜನಪೀಠಮನಧಿಷ್ಮಿಸಿದಾಗಳ್‌ 
(ಆದಿಪು. ೮-೬೯ ವ). ೨. ಅಧಿಕಾರಮಾಡು ; ಪ್ರಭುತ್ವ ನಡಸು; 
ಮೇಲ್ವಿಚಾರಣೆ ಮಾಡು. [ಅಧಿಷ್ಠಾನ * -ಇಸ್ಕು] 

ಅಧಿಸೂಚನೆ (ನಾ). ಅಧಿಕಾರಯುತವಾಗಿ ಕೊಡುವ ತಿಳಿವಳಿಕೆ; 
ವಿಧಿವತ್ತಾದ ಸೂಚನೆ: “ವಿಧಿ? ಎಂಬುದರಲ್ಲಿ, ಯಾವುದೊಂದು 
ಅಧ್ಯಾದೇಶ ಆದೇಶ ಉಪವಿಧಿ ನಿಯಮ ವಿನಿಮಯ ಅಧಿಸೂಚನೆ ಭಾರತ 
ರಾಜ್ಯ ಕ್ಷೇತ್ರದಲ್ಲಿ ವಿಧಿಯಂತೆಯೇ ಪ್ರಭಾವವುಳ್ಳ ರೂಢಿ ಅಥವಾ ಪದ್ಧತಿ 
ಸೇರಿರುತ್ತದೆ (ಭಾಧಾನ. ೭). [ಸೆಂ. ಅಧಿಸೂಚನಾ] 

ಅಧೀಕ್ಷಣ (ನಾ). ಮೇಲ್ವಿಚಾರಣೆ; ಮೇಲ್ತನಿಖೆ: ಪ್ರತಿಯೊಂದು 
ನ್ಯಾಯಾಲಯಕ್ಕೂ, ಅದು ಯಾವರಾಜ್ಯಕ್ಷೇತ್ರಗಳ ಸಂಬಂಧದಲ್ಲಿ 
ಅಧಿಕಾರವ್ಯಾ ಪ್ತಿಯನ್ನು ಚಲಾಯಿಸುತ್ತದೆಯೋ ಆ ರಾಜ್ಯಶ್ರೇತ್ರಗಳಲ್ಲಿಲ್ಲ 
ಇರತಕ್ಕ ಎಲ್ಲ ನ್ಯಾಯಾಲಯಗಳ ಮತ್ತು ನ್ಯಾಯಾಧಿಕರಣಗಳ ಮೇಲೂ 
ಅಧೀಕ್ಷಣ ನಡೆಯಿಸಲು ಶಕ್ತಿಯಿರತಕ್ಕುದು (ಭಾಧಾನ. ೧೨೪). [ಸೆಂ.] 

ಅಧೀತ (ಗು). ೧. ಅಧ್ಯಯನಮಾಡಿದ ; ಕಲಿತ, (ನಾ). ೨. ಓದಿ 
ದವನು; ವಿದ್ಯಾವಂತ; ಪಂಡಿತ (ದಕ. 8). [ಸಂ.] 

ಅಧೀನ (ಗು). ೧. (ಒಬ್ಬರ) ಕೈಕೆಳಗಿರುವ, ಪರವಶನಾದ; 
ಆಶ್ರಿತನಾದ; ಅಸ್ಪತಂತ್ರನಾದ. (ನಾ). ೨. ಅಧೀನತೆ; ವಶ: 
ಈ ಮನೆ ನನ್ನ ಅಧೀನದಲ್ಲಿದೆ (ರೂಢಿ). [ಸಂ.] 
ವಾದ ಕ್ರಿಯಾಪದ: ಕಾದುತ್ತುಂ ಬಂದಂ; ಕಡೆದೊಡೆ ಪಾಲ್ಗಡಲ್‌ 
ವಿವಿಧವಸ್ತುವನೀಯದೆ . . . ಮೊದಲನೆಯ ವಾಕ್ಕದಲ್ಲಿ ಬರುವುದೂ 
ಎರಡನೆಯ ವಾಕ್ಯದಲ್ಲಿ ಈವುದೂ ಪ್ರಧಾನಕ್ರಿಯೆಗಳು ; ಕಾದುವುದು 
ಕಡೆವುದು ಆಧೀನಕ್ರಿಯೆಗಳು (ಕೈಪಿಡಿ. ೪೯). [ಅಧೀನ * ಕ್ರಿಯೆ) 

ಅಧೀನವಾಕ್ಯ (ನಾ). [ವ್ಯಾಕ] ಪ್ರಧಾನವಾದ ಬೇರೊಂದು 
ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ: “ಒಂದು ಉಪವಾಕ್ಯವು 
ಮತ್ತೊಂದು ಉಪವಾಕ್ಯಕ್ಕೆ ಕರ್ತೃವೋ, ಕರ್ಮವೋ, ಅದರಲ್ಲಿರುನ 
ನಾಮಪದ ಕ್ರಿಯಾಪದಗಳಿಗೆ ವಿಶೇಷಣವೋ ಆಗಿ ಅದಕ್ಕೆ ಅಧೀನವಾಗಿ 
ಬಂದಿದೆ. ಇಂಥ ಉಪವಾಕ್ಯವನ್ನು ಅಧೀನವಾಕ್ಯವೆಂದೂ ಯಾವುದಕ್ಕೆ 
ಅದು ಅಧೀನವಾಗಿದೆಯೋ ಆ ಉಪವಾಕ್ಯವನ್ನು ಪ್ರಧಾನವಾಕ್ಯವೆಂದೂ 
ಕರೆಯುತ್ತಾರೆ? (ಮಧ್ಯಮ. ೧೯೭). [ಅಧೀನ * ವಾಕ್ಯ) 

ಅಧೀರ (ಗು). ೧. ಥೈರ್ಯವಿಲ್ಲದ. ೨. ಮನಃಸ್ಥೈರ್ಯವಿಲ್ಲದ; 
ಕಳವಳಗೊಂಡ: “ಲೋಲಂ, ಚಪಳಂ. .. ಅಧೀರಂ... ಸಂಚಳಂ- 
ಈ ೧೦ ಸಂಚಳಂ (ಹಲಾಯು. ೧೧೫-೧೦) ; ಕಡೆತನಕ ಪಾಲಿಸಬೇಕಾದ 
ವಿಷಯ ಇದು ; ಹೀಗೆ ವಚನಕೊಟ್ಟರೆ ಮುಂದೇನು ಗತಿಯೆಂದು ಅವರು 
ತುಸು ಅಧೀರರಾದರು (ಸಮಜೀ. ೨೪೨). [ಸಂ.] 


ಅಧೀರತೆ 


ಅಧೀರತೆ (ನಾ). ಮನಃಸ್ಫೈರ್ಯವಿಲ್ಲದಿರುವಿಕೆ; ಕಳವಳ: ಶೀನು | 
ಮೇಲಿಂದ ಮೇಲೆ ತನ್ನ ಕಡೆಗೆ ನೋಡುತ್ತಿರುವುದು ಅವಳಲ್ಲಿ ತುಸು 
ಅಧೀರತೆಯನ್ನು ಉಂಟುಮಾಡಿತ್ತು (ಸಮಜೀ.೧೩೩). *[ಸಂ. ಆಧೀರತಾ] 

ಅಧೀಕೆ (ನಾ). ಮನಃಸ್ಟೈರ್ಯವಿಲ್ಲದವಳು ; ಕಳವಳಗೊಂಡವಳು : 
ಮನೆಯಾಕೆಯಾರೋಗ್ಯವಿದ್ದಕ್ಕಿದ್ದಂತೆಯೆ ಕೆಟ್ಟತದೇತಕೊ ಅರಿಯೆ; 5 
ಅಂಜಿಕೆಯೆನಲಾರೆ ಶಂಕೆಯೆಂದೆನಲಾರೆ ತಾನಾದಳೊನ್ಮುಗಧೀರೆ 

[ಸೆಂ. ಅಧೀರಾ] 

ಅಧೀನಾಸ (ನಾ). - ಅಧಿವಾಸ್ಮ : ಸಾಧಾರಣವಾಗಿ ಅಧೀವಾಸ ಮತ್ತು 
ನೀವಿಗಳೆಂಬ ಎರಡು ವಸ್ತ್ರಗಳನ್ನೇ . . . ಉಪಯೋಗಿಸುತ್ತಿದ್ದರು 
(ಭಾಇಪ್ರ. ೪೪). [ಸಂ. ಅಧೀವಾಸಸ್‌] 

ಅಧೀಶ (ನಾ). ಒಡೆಯ ; ಪ್ರಭು: “ಅರ್ಯಃ . .. ಅಧಿಪಃ, ಅಧೀಶಃ, 
ಅಧಿಪತಿಃ - ಈ ೧೦ ಒಡೆಯಂ” (ಹಲಾಯು. ೫೭-೧೮೮); ಶ್ರೀ ಶಾಂತೀಶಂ 
ತ್ರಿಜಗದಧೀಶಂ (ಶಾಂತಿಪು. ೧೨-೧). [ಸಂ.] 

ಅಧೀಶ್ವರ (ನಾ). ೧. (ಅನೇಕ ಅಧಿಕಾರಿಗಳ ಮೇಲೆ) ಅಧಿಕಾರವುಳ್ಳ 
ಪರಮಾಧಿಕಾರಿ; ಸರ್ವಪ್ರಭು. ೨. (ಅನೇಕ ರಾಜರಮೇಲೆ) ಅಧಿ 
ಕಾರವುಳ್ಳ ಅಧಿರಾಜ ; ಚಕ್ರವರ್ತಿ: ಅಸಿತಪಯೋಜನೇತ್ರೆಯರತಿ 
ಪ್ರಿಯಕಾಂತೆಯರಾಸೆನಟ್ಟು ಪೀಕ್ಷಿಸುವರಧೀಶ್ವರಾಗಮನಕಾಲಮನಿರ್ದು 
ದಿಗಂತದೊಳ್‌ (ಶಾಂತಿಪು. ೨-೪೮). ೩, ಪರಮೇಶ್ವರ: ವಿಶ್ವಲೋಕಾ 
ಧೀಶ್ವರಾಯ ಧರೇಶ್ವರಾಯ ವರೇಶ್ವರಾಯ ಮದೀಶ್ವರಾಯ ನಮೋ 
(ಬಸಪು. ೬೧-೪೬). [ಸೆಂ.] 

ಅಧುನಾತನ (ಗು).೧. ಈಗಿನ; ಆಧುನಿಕ. (ನಾ). ೨. ಈಗಿನವನು; 
ಇತ್ತೀಚಿನವನು : ರಾಮಕ್ರಿಯೆ . .. ಆರಭಿ ತೋಡಿ ಮಧ್ಯಮಾವತಿ 
ಯೆಂಬ ಮೂವತ್ತಾಜು ರಾಗಂಗಳೇ ಮುಖ್ಯಮಾಗಿ ಬಳಿಕೆಯಿಂದಧುನಾ 
ತನರಲ್ಲಿ ಪ್ರಸಿದ್ಧಗೊಂಡಿರ್ಪವು (ವಿವೇಕ. ೨೩೪): [ಸಂ.] 

ಅಧೃತಿ ಣಾ. ೧. ಸ್ಫೈರ್ಯವಿಲ್ಲದಿರುವುದು ; ಅಧೈರ್ಯ. ೨. ಬಿಗಿ 
ಯಾಗಿಲ್ಲದಿರುವುದು; ಬಡಿತ ದರುವುದು) ಶಿಥಿಲತೆ. 
೩. ಸಂಯಮಹೀನತೆ; (ವಿಷಯ) ಲಂಪಟತನ. ೪. ಸುಖವಿಲ್ಲ 
ದಿರುವಿಕೆ; ಅಸುಖ. [ಸಂ.] 

ಅಧೃಷ್ಟ (ಗು). ೧. ದಿಟ್ಟನಲ್ಲದ; ಧೂರ್ತತನವಿಲ್ಲದ. ೨. ನಾಚುವ 
ಸ್ವಭಾವದ; ಸಂಕೋಚಪ್ರ ಕೃತಿಯ. ೩. ಸೋಲಿಸಲಾಗದ; 
ಅಜೇಯ ; ಅಜಿತ. [ಸಂ.] 

ಅಧೇಲಾ (ನಾ). ವಿಷವಿಲ್ಲದ ಒಂದು ಜಾತಿಯ ಹಾವು: ನಿರ್ನಿಷ 
ಸರ್ಪಗಳಲ್ಲಿ °«» ಧಿವಡ, ಧಾಮಣ, ಅಧೇಲಾ ಮುಂತಾದ ಜಾತಿಗಳು 
ಹಲವುಂಟು (ಕಭಾಗೆ. ೬೭೩). [<- ಮರಾ. ಅಧೇಲಾ ಕೀಟನಿಶೇಷ] 

ಅಧೇಲಿ (ನಾ). ಒಂದು ಬೆಳ್ಳಿಯ ನಾಣ್ಯದ ಹೆಸರು; ಅರ್ಧ! 
ರೂಪಾಯಿ : ಪಾವಲಿ, ಅಧೇಲಿಗಳು ಕುಣಿದಾಡಬಹುದು (ಮರಮ. 
೧೩೧). (*- ಮರಾ. ಹಿಂ. ಆಧೇಲೀ - ಅರ್ಧರೂಪಾಯಿ) 

ಅಭೈರ್ಯ (ನಾ). ಧೈರ್ಯವಿಲ್ಲದಿರುವಿಕೆ; ಮನಃಸ್ಸೈರ್ಯವಿಲ್ಲ! 
ದಿರುವುದು; ದಿಗಿಲು; ಪುಕ್ಕಲುತನ: "ಅಧ್ಫೈರ್ಯಗೊಳ್‌.' 
ಷರಾ. (ಸಂ.1 

ಅಧೈರ್ಯಗೊಳ್‌ (ಕ್ರಿ). ಭಯಪಡು; ಹೆದರು; ಅಂಜು: ಹೃದಯ 
ಭೇದಕವಾದ ಮಾತಿಗೆ ಕೊತವಾಲನು ಅಧೈರ್ಯಗೊಳ್ಳದೆ ಕಳ್ಳ ರನ್ನು 
ಗೊತ್ತುಹಚ್ಚುವ ಸಲುವಾಗಿ ವಿಶ್ವಪ್ರಯತ್ನ್ನಮಾಡಿ (ಮುಂಬಯಿ. ಸ ಸ 
ಎಂಟಾನೆಂಟು ಎ ಟನ ಮನೆಯ ಕಡೆಗೆ ಹಾಯಲಿಲ್ಲ. | 
ಅದರಿಂದ ಚಿನಿವಾರನು ಅಧೈರ್ಯಗೊಂಡು (ಮುಂಬಯಿ. ೪-೫೩). 

[ಅಧೈರ್ಯ + ಕೊಳ್‌] 


(ಇಂಚಾಪ. ೪೩-೨). 


೨ಗಿಶಿ 


ಅಥೋನಿಬಂಧಿಸಿ 


| ಅಥೋಂಶುಕೆ (ನಾ). ೧. ಮೈಯ ಕೆಳಭಾಗದಲ್ಲಿ ಧರಿಸುವ ಬಟ್ಟಿ, 
ಉಡುಪು; ಕೆಳಬಟ್ಟೆ, ಉಡುಪು. ೨. ಒಳಗಡೆಯ ಬಟ್ಟಿ, 
ಉಡುಪು. ೩. “ಉಟ್ಟು ಕೊಳ್ಳು ವ ವಸ ಸ್ತ್ರ” (ಗಂಗಾಮ. ೭). [ಸಂ.] 

ಅಧೋಕ್ಷಜ (ನಾ). ೧. ನ್ಟ. ೨, ಸೃಷ್ಣ; ವಾಸುದೇವ: 
ಅಧಿರಾಜಂಬರೆಗಂ ಕದನಧುರೀಣಂ ಗಂಡನಾವನೆನೆ ಮುನಿದು ಘನ 
ಪ್ರಧನರತಂ ಸಿಂಹೋದರನಧೋಕ್ಷಜಂಗೊರೆಯಿನುರ್ಚಿದಂ ಕೂರಸಿಯಂ 
(ಪಂರಾಮಾ. ೭-೫೬). [ಸಂ.] 

ಅಧೋಗ (ಗು). ಕೆಳಮುಖವಾಗಿ ಹೋಗುವ, ಇಳಿಯುವ : 
ನೆರೆದಿರ್ದುಮೆಂತು ಮೂಲಾಂಕುರಂಗಳೊಳಗೊಂದಧೋಗಮೊಂದೂರ್ಥ್ವ 


10 ಗಮಂತಿರೆ ವಾಸುದೇವ ಬಲದೇವರೊಳೊರ್ವನಧೋಗನೊರ್ವನೂರ್ಧ್ವ 


ಗನಾದೊಂ (ಶಾಂತಿಪು. ೪-೧೧೧). [Ao] 
ಅಧೋಗಂತೃ (ನಾ). ೧. ಕೆಳಕ್ಕೆ ಹೋಗುವವನು. ೨. “ಇಲಿ” 
(ಗಂಗಾಮ. ೬). [Ao.] 


ಅಧೋಗತ (ನಾ). ಕೆಳಕ್ಕೆ ಹೋಗುವವನು; ಅವನತಿ ಹೊಂದಿ 
ದವನು : ಒದವಿದ ಮೋಹದಿಂದಳಿಪಿಕೊಳ್ತನಥೋಗತನಕ್ಕು ಮಾಯೆ 
ಕೊಳ್ಳದ ಗುಣವಂತನೂರ್ಥ್ವಗತನೆಂಬುದಂ (ಜೀವಸಂ. ೯-೧೪). [ಸೆಂ.] 

ಅಧೋಗತಿ (ನಾ). ೧. ಕೆಳಮುಖವಾಗಿ ಹೋಗುವುದು; ಕೆಳಕ್ಕಿಳಿ 
ಯುವುದು ; ಅವನತಿ : ಸತಿಸುತರಿಗಿರಲೆಂದು ಸುಕೃತ ಉಳಿದಿರಲಧೋ 
ಗತಿ ನಿನಗೆ. ತದನುಭವ ಅವರ್ಗೊ? ಬಳಿಕಾರ್ಗೊ? (ಕಎಪು. ೫೦); 
ಹಿಂದಿನವರ ಪಪಿತ್ರದೃಷ್ಟಿ ಈಗ ಆಧೋಗತಿಗಿಳಿಯುತ್ತಿರುವುದನ್ನು ಅರಿ 
ಯದೆ ನಮ್ಮ ಹಲವು ಆಚಾರವ್ಯವಹಾರಗಳು ಜನಾಂಗದ ವಿನಾಶಕ್ಕೆ ಕಾರಣ 
ವಾಗುತ್ತಿರುವುದನ್ನು ಪರಿಶೀಲಿಸದೆ ( ಶಿಕ್ಷದ. ೨೪). ೨. ದುರ್ಗತಿ; ನರಕ: 
ಧರ್ಮಗುಣಚ್ಛುತದಿನಧೋಗತಿಗೆ ಬೀಟ್ವುಿದೊಂದಚ್ಚರಿಯೆ (ಗದಾಯು. 
೪-೩೩); ಈ ಧರ್ಮ ಮನೋ ಶ್ರಿ ರೆ ಕಿಡಿಸಿದವರಧೋಗತಿಗಿಳಿನರು 
(ಸೌಇಇ. ೫೫, ೧೭೫-೬೨; 1190) ; ಎಳಸುವೆನು ನಿಮಿಷದೊಳಧೋಗತಿಗೆ 
(ಬಸಪು. ೫೮-೬೬). [ಸೆಂ.] 

ಅಧೋಗಮುನ (ನಾ). - ಅಧೋಗತಿ ೧. .[ಸಂ.] 

ಅಧೋಗಮನೆ (ನಾ). ಕೆಳಮುಖವಾಗಿ ಹೋಗುವವಳು ; ಕೆಳಕ್ಕೆ 
ಹರಿಯುವವಳು: ನತರಜನನಭಂಗವನಳಿನಳತ್ಯಧೋಗಮನೆಯಾಗಿಯು 
ಮುಟ್ಟದವರನೆಸೆವೂರ್ಧ್ಯಗಮನರ ಮಾಳ್ಟಳಾವಗಂ. i ವಿರುದ್ಧ ಸ್ವ ಭಾವೆ 
ಗಂಗಾನದಿ ಧರಾತಳದೊಳು (ಹಚಕಾ. ೧೦-೩೧). 

[ಸಂ. ಅಧೋಗಮನಾ] 

ಅಥೋಗಾಮಿ (ನಾ). - ಅಧೋಗತಿ ೧: ಆಕಾಶದಲ್ಲಿ ಸೂರ್ಯ 
ಚಂದ್ರರು ಇರುತ್ತ ಜಲವು ಅಧೋಗಾಮಿಯಾಗಿ ಹೋಗುವುದೇತಕೆ 
(ಕಪಾಕುಂ. ಆ೫). [ಸಂ. ಅಥೋಗಾಮಿನ್‌] 

ಅಧೋಸಗ್ರೈನೇಯಕ (ನಾ). [ಜೈನ] ಒಂಬತ್ತು ಗೈೈವೇಯಕ 
ಗಳೆಂಬ ಕಲ್ಬಾತೀತ ಸ್ವರ್ಗಗಳಲ್ಲಿ ಕೆಳಗಿನದು: ತಪೋಭರದೊಳ್‌ 
ನಾಲ್ವ ರುಂ ನಿಂದು ಜೀವಿತವ್ಯಪಾಯದೊಳಭೋಗ್ರೈ ವೇಯಕದೊಳಹ 
ಮಿಂದ್ರಪದನಿಯಂ ತಾಳ್ಗಿದರ್‌ (ಆದಿಪು. ೫-೨೭ ವ). "ಗ್ರೈವೇಯಕ' 
ಪರಾ. [ಸಂ.] 

ಅಧೋನಿಬಂಧಿನಿ (ನಾ). ಆನೆಗಳಿಗೆ ಉಂಟಾಗುವ ಏಳು ಮದಾವಸ್ಥೆ 
ಗಳಲ್ಲಿ ಐದನೆಯದು : ಆ ಪಟ್ಟಣದ ನರಸಿಂಗಮೊನೆಯರ ಪಟ್ಟ ಜಾತೆ 
ಸಂಚಿತ ತಿಲಕಿತ ಅರ್ಧಕಪೋಳಿತ ಆರತ ಆಧೋನಿಬಂಧಿನಿ ಜಣ್‌ 
ಅಧೋಬಂಧಿನಿ, ಅದೋನಿಬಂಧಿನಿ, ಅದೋನುಬಂದಿನಿ, ಅಧೋನು 
ಬಂಧಿನಿ, ಅನುಬಂಧಿನಿ] ಕ್ರೋಧಿನಿ ಗಂಧಚಾರಿಣಿಯೆಂಬ ಸಪ್ತಾವಸ್ಥೆಯ 
ಮದದಿಂ ಮುಂದುಗಾಣದೆ (ನಂಬರ. ೨-೨೧). [ಸಂ.] 


15 


20 


25 


30 


35 


40 


45- 


ಅಧೋಬಿಂದು ೨ಗಿ೪ ಅಧ್ಯಯನಮಂದಿರ 


ಅಧೋಬಿಂದು (ನಾ). ೧. ಕೆಳಗಿನ ಬಿಂದು (ಕಸಂಗ್ಲಾ. ೩೩). 
೨. ಅತ್ಯಂತ ಕೆಳಗಿನ ಬಿಂದು 5 ಅತ್ಯಂತ ಅವನತಿಯ ಸ್ಥಾನ 
(ಪಾರಿನಿ. ೭೩). [ಸೆಂ.] 

ಅಧೋಭಾಗೆ (ನಾ). ಕೆಳಗಿನ ಭಾಗ (ಕಿಸಂಗ್ಲಾ. ೩೩). [ಸಂ.] 

ಅಧೋಭೂಮಿ (ನಾ). ಕೆಳಗಿನ ಲೋಕ: ರಮಣೀಜಾತಿಯೊಳಲ್ತೈ | 5 
ನಂಬಿದವರ್ಗಳ್‌  ಸಮ್ಯಕ್ಷನುಂ ಪುಟ್ಟಿ ರಾರುಮಥೋಭೂಮಿಯೊಳ್‌ | 
(ಆದಿಪು. ೫-೬೩). (ಸು. y | 

ಅಧೋಮಾಯೆ (ನಾ). ಪ್ರಕೃತಿ: ಶುದ್ಧಶಕ್ತಿಗೆ ಚಿತ್‌ಶಕ್ತಿ ಅಥವಾ | 


ನನವರತ (ಹರಿಸಾ. ೫೩). ೪. ಸಭಾನಾಯಕ; ಸಭಾಪತಿ: ನನ್ನ 
ಆಸ್ತ ಸ್ನೇಹಿತರೊಬ್ಬರು ನಗರಸಭೆಯ ಅಧ್ಯಕ್ಷರಾಗಿ ಚುನಾಯಿತರಾದರು 
(ರೂಢ). ೫. .ಹಾಲೆಮರ. ೬. ಮೇಲ್ವಿಚಾರಣೆ; ಅಧ್ಯಕ್ಷಸ್ಥಾ ನ: 
[ಮ]ಹಾಜನಂಗ » x * [ನೂ]ವ್ವ ನನ $ ೆದೊಳ್‌ ನೇದವಾ[ಹ]ನ 
ಭಟ್ಟ್ರಾ ರಕರ ಕಾಲಂ ಕರ್ಚಿ (ಸೌಇಇ. ೩X1, ೨೨-೧೦; 897) ; ದೇವಾ 
ಲೃಕ್ಕಂ ಸತ್ರಕ್ಕಂ ನಡವಧ್ಯ ಕ್ಷದವಂಗೆ ಗ೩(ಎಕ.1, ಮಂಡ್ಯ. ೧೨೨-೬೭; 
1297) ; (ಸಿಭಾಗ. ೧೦-೮೦-೨ ನೋ). [ಸಂ.] 

ಅಧ್ಯಕ್ಷತನ (ನಾ). ಅಧ್ಯಕ್ಷತೆ; ಸಭಾನಾಯಕತ್ವ ; ಮೇಲ್ವಿಚಾರಣೆ. 


ಊರ್ಧ್ವಮಾಯೆ ಎಂದೂ, ಜಡಶಕ್ತಿಗೆ ಆಹಾ ಅಥವಾ ಪ್ರಕೃತಿ | [ ಅಧ್ಯಕ್ಷ * --ತನ] 

ಎಂದೂ ಹೆಸರು (ಶಕ್ತಿವಿ. ೨೭). [ಸಂ.] 19| ಅಧ್ಯಕ್ಷತೆ (ನಾ). - ಅಧ್ಯಕ್ಷತನ: ಶ್ರೀಗಳವರು ಸಭೆಯ ಅಧ್ಯಶ್ಷತೆಯನ್ನು 
ಅಧೋಮುಖ (ನಾ). ೧. ಕೆಳಕ್ಕೆ ತಿರುಗಿದ ಮುಖ; ಕೆಳಮುಖ: ವಹಿಸಿದ್ದರು (ರೂಢಿ). (ಸಂ. ಅಧ್ಯಕ್ಷತಾ] 

ಇಂದುಮುಖಿಯಳ ಹೃದಯಸರಸಿಯೊಳು ಸೊಕೇಟ ಚಂದದಿ ಅಥೋ ಅಧ್ಯ್ಷಿಣಿ (ನಾ). = ಅಧ್ಯಕ್ಷೆ: ಅವರೇ ನಮ್ಮ ಅಧ್ಯ ಕ್ಷಿಣಿ (ಭಾರತಿ. ೪೯). 

ಮುಖದಿ ಬೆಳೆದ ಕೆಂದಾವಕಿಗಳೋ ಎನಲು ತೋಳ್ಳ ಳೊಪ್ಪೆ (ಪ್ರೌಢರಾ. [ಸಂ. ಆಧ್ಯಕ್ಷಿಣೀ] 


೯-೯).೨. ಮುಖ ಕೆಳಕ್ಕೆ ತಿರುಗಿಸಿದ ಸ್ಥಿತಿ; ಕೆಳಮುಖವಾದ ರೀತಿ.| | ಅಧ್ಯಕ್ಷೆ (ನಾ). ಅಧ್ಯಶ್ಷಸ್ಥಾನದಲ್ಲಿರುವವಳು; ಮುಖ್ಯಾಧಿಕಾರಿಣಿ; 
೩. ತಲೆಯನ್ನು ಕಳ್ಳಿ ಬಾಗಿಸಿ ನಡೆಯುವವನು : «ಶಿರಬಾಗಿ |15| ಯಜಮಾನಿ: ನನ್ನ ಗೃಹಿಣಿ ಭೋಜನದಧ್ಯಕ್ಷೆ ಮನೆವಾಳ್ತನದೊಳು 


ನಡೆವವನಥೋಮಾಖನಕ್ಕು 3 (ಮಂಗರಾ. ೭೨-೨೨). ೪. ತಲೆಕೆಳಗು. | ಬಲು ಬಲು ದಕ್ಷೆ ಅವಳಾಳ್ತ ನದೊಳೆ ನನ್ನಯ ರಕ್ಷೆ (ಗಣೇಶ. ೩-೫೧). 
೫. ವಿಷ್ಣು. ೬. ನರಕದ” ಒಂದು ಭಾಗ. [ಸೆಂ.] [ಸಂ. ಅಧ್ಯಕ್ಷಾ] 
ಅಧೋಮುಖಪ್ರವಾಹ (ನಾ). ಕೆಳಮುಖವಾಗಿ ಹರಿಯುವ | ಅಧ್ಯಯ (ನಾ). ೧. ಕಲಿಯುವುದು; ಅಭ್ಯಾಸ ಮಾಡುವುದು; 
ಪ್ರವಾಹೆ: ಸಮುದ್ರತಳದಲ್ಲಿ ನೀರಿನ ಚಲನೆಯಿಂದ ತಳೋದಕ ಪ್ರವಾಹ ಪಠನಮಾಡುವುದು. ೨. ಅಧ್ಯಾಯ ; ಸಂಧಿ. (ಸಂ. 
ಗಳೂ ತಣ್ಣಗಿರುವ ನೀರು ಕಾದ ನೀರಿಗೆ ಅವಕಾಶಮಾಡಿ ಕೆಳಳ್ಳಿಳಿಯುವು |20 ಅಧ್ಯಯನ (ನಾ). ೧. (ನೀಡವನ್ನು) ಓದುವುದು, --ಕಲಿಯು 
ದರಿಂದ ಅಧೋಮುಖಪ್ರವಾಹಗಳೂ ಹುಟ್ಟುತ್ತವೆ (ಭೂನಿವ. ೯೧). ವುದು; ವೇದಾಭ್ಯಾಸ; ಓ ದ್ವಿಜರಿಗೆ ಮುಖ್ಯವಾದ ಷಟೃರ್ಮ 
[ಅಧೋಮುಖ + ಪ್ರವಾಹ] - ಗಳಲ್ಲಿ ಒಂದು : ಭವಿಷ್ಯದ್ವಿಜನ ಮೈವರ್ಣಕಥೃಯನಾಧ್ಯಾಪನ ದಾನಪ್ರತಿ 
ಅಧೋಮುಖ (ನಾ). ೧. ಮುಖವನ್ನು ಕೆಳಕ್ಕೆ ಮಾಡಿದವಳು, -- ಗ್ರ ಹ ಯಜನ ಯಾಜನ ನಿಶಿಷ್ಟ ವೃತ್ತಿಯುನುಂ (ಆದಿಪು. ೮-೩೩ ನ); 


ತಗ್ಗಿಸಿದವಳು. ೨. ಒಂದು ಗಿಡ; '`ಸೋಬಂಧಿನಿ (ಓಷಧಿ. ೫೧). 


ಬಂದ ಪುಣ್ಯದಿನದೊಳು ಯಜ(ನ ಯಾ]ಜನಾಧ್ಯಯನಾಧ್ಯಾಪನ ದಾನ 
೩. ದಾಗುಡಿಗಿಡ: “ದಾಗುಡಿಯಥೋಮುಖಿ (ಪಾಠಾಂ. ಅಧೋ |25 


| 
ಪ್ರತಿಗ್ರಹ ಸಟ್ಟರ್ಮ್ಮ ನಿರತರುಂ (ಸೌಇಇ. ೪, ೮೪೮-೨೫; 102); 


ಮೂಲಿ] ೫ (ಮಂಗರಾ. ಕ. ೪೦-೩೩). [ಸಂ. ಅಧೋಮುಖೀ] | ಅಧ್ಯಯನ ಓದುವವರಿಗೆ ಮಧ್ಯಾಹ್ನಕ್ಕೆ ಹಿಟ್ಟಿಲ್ಲ (ಗಾದೆ). ೨. ಓದು; 
ಅಭಧೋಮೂಲಿ (ನಾ). ಒಂದು ಗಿಡ; ದಾಗುಡಿ. "ಅಧೋ ವ್ಯಾಸಂಗ; ಅಭ್ಯಾಸ: ಪೊಣ್ಮಿತುಚ್ಛೃಂಖಲಂ ಗೋತ್ರಗಿರಿಚ್ಛಾತ್ರಾನು 
ಮುಖಿ? ಯ ಪಾಠಾಂತರವನ್ನು ನೋಡಿ. (ಸಂ. ಆಧೋಮೂಲೀಕ ವಾದಾಧ್ಯಯನ ಗುರು ಜರಾಸಂಧಭೇರೀನಿನಾದಂ (ಜಗನಿ. ೭-೩೯); 
ಅಧೋಲೋಕೆ (ನಾ). ಕೆಳಗಿನ ಲೋಕ : ನೆಲಸಿರ್ದಪ್ಪು ದಧಃಸ್ಥಳಂ ಮನೋವಿಜ್ಞ್ವಾನಕ್ಕೂ ಅಧ್ಯಾತ್ಮವಾದಕ್ಕೂ ಗೂಢಸಂಬಂಧನಿದೆ. ಇವೆರಡರ 


ಬಿಡಿಗಧೋಲೋಕಂ ಸಮಂತೆಯ್ದೆ ಸುತ್ತಲುಮಿರ್ದಪ್ಪುದು ಮಧ್ಯ 
ಲೋಕಂ (ಆದಿಪು. ೧-೫೦). (ಸಂ.) 
ಅಧೋನದನೆ (ನಾ). - ಅಥೋಮುಖಿ ೧: ಮಾಸ್ಲೋವ ಅಧೋವದನೆ | | ಅಧ್ಯಯನತಂಡ (ನಾ). ಓದುವವರ ಗುಂಪು; ವ್ಯಾಸಂಗಮಾಡು 
ಯಾಗಿ... ಮತ್ತೆ ಕುಳಿತುಕೊಂಡಳು (ಪುನರು. ೨೧೭). | ವವರ ಸಮೂಹೆ: ಈ ಮಂಡಳಿಗಳು ಆಯಾ ಪ್ರದೇಶದ ಅರ್ಥಿಕ ಸ್ಥಿತಿ 
[ಸಂ. ಅಧೋವದನಾ] | ಗತಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ಶಿಫಾರಸು ಮಾಡುವುದ 
ಅಥಧೋನಲೋಕನ (ನಾ). ೧. ಕೆಳಗಡೆ ನೋಡುವುದು; ಕೆಳ, ಕ್ಯಾಗಿ ಆನೇಕ ಉಪಸಮಿತಿಗಳನ್ನೂ, ಕ್ರಿಯಾತಂಡಗಳನ್ನೂ (working 
ನೋಟ. ೨. ಕೆಳನೋಟವುಳ್ಳವನು : : ವನಜಲಕೇಳಿಯರ್ಥಿಯೊ | |! Groups) ಅಧ್ಯಯನ ತಂಡಗಳನ್ನೂ (study Grಂups) ರಟಿಸಿನೆ 
ಡೆಯೆಂ ನಯಸಾಧ್ಯನಧೋವಲೋಕನಂ.. . ಕುಳೀರಸಂಭವಂ (ಜಾತತಿ. | (ಅಂತಸಂ. ೧೯). [ ಅಧ್ಯ ಯನ + ತಂಡ] 
೧೭-೪); "ಕರ್ಶಾಟಕರಾಶಿಯಲ್ಲಿ ಹುಚ್ಚಿದವನು. , . ಕೆಳಳೋಟ | | ಅಧ್ಯ ಯನನಿಯಮ (ನಾ). (ನಿರ್ದಿಷ್ಟ ಪಂಗಡದವರು. ಮಾತ್ರ) 
ವುಳ್ಳೆವ” (ಜಾತತಿ. ಟೀಕೆ). [ಸಂ.] | ಅಧ್ಯಯನ ಮಾಡಬೇಕೆಂಬ ನಿಯಮ : ವೇದವಾಕ್ಯಗಳಲ್ಲಿ ಕೆಲವು, 
ಅಥೋನಾಯು (ನಾ). ೧. ಕೆಳಮುಖವಾಗಿ ಸಂಚರಿಸುವ ಗಾಳಿ. |40; ಪುರಾಣಗಳಲ್ಲಿ ಅಲ್ಲಲ್ಲಿ ಕಂಡುಬರುವುವು. ಆದರೂ ಅವುಗಳಿಗೆ ಅಧ್ಯ ಮನ 
೨. ಅಪಾನವಾಯು; ಹೂಸು. [ಸಂ.] ನಿಯಮವಿಲ್ಲದಿರುವುದರಿಂದ ಜನಸಾಮಾನ್ಯ ಓದಬಹುದು (ಹಂಟಸಾ. 
ಅಧ್ಯಂಡೆ (ನಾ). ೧. ನಸುಗುನ್ನಿ ಗಿಡ್ಕ ಬೀಜ (೪). ೨. ಕಿರುನೆಲ್ಲ: | ೧೪೯). [ಅಧ್ಯಯನ + ನಿಯಮ] 
ನೆಲನೆಲ್ಲಿ. (ಸಂ. ಅಧ್ಯಂಡಾ] ಅಧ್ಯಯನಮಂದಿರ (ನಾ). - ಅಧ್ಯಯ ನ ಶಾಲೆ: ಸಕಲ 
ಅಧ್ಯಕ್ಷ (ಗು). ೧. (ಇಂದ್ರಿಯಗಳಿಗೆ) ಗೋಚರವಾದ. ೨. ಮೇಲ್ವಿ ಸೌಭಾಗ್ಯಗಳನ್ನೊಳಗೊಂಡು . , . ವೈಭವೋಪೇತವಾಗಿದ್ದ ಅಧ್ಯಯನ 
ಚಾರಣೆ ಮಾಡುವ. (ನಾ). ೩. ಮೇಲ್ವಿಚಾರಕ; ಮುಖ್ಯಾಧಿ ಮಂದಿರವನ್ನು ಅವನು ಅಸಂತುಷಪ್ಪ ಮನಸ್ಸಿನಿಂದ ಪ್ರವೇಶಿಸಿದನು (ಪುನರು. 
ಕಾರಿ; ಯ ಜಮಾನ; ಪ್ರಭು: ಜಗದಧ್ಯಕ್ಷ ರಕ್ಷಿಸು ನಮ್ಮ ೨೦). [ಅಧ್ಯಯನ * ಮಂದಿರ] 


50( ಅಧ್ಯಯನವನ್ನು ನಾವು ಪರಸ್ಪರ ಹೊಂದಿಸಿಕೊಂಡು ಮಾಡಿದಲ್ಲದೆ ವಿಧಿ 
ಯಿಲ್ಲ (ಜೀವಾತ್ಮ. ೪೩). [ಸಂ.] 


[ 
| 45 


ಅಧ್ಯಯನ ಮಾಡು ೨೧೫ ಅಧ್ಯಾಪಕ 


ಅಧ್ಯಯನಮಾಡು (ಕ್ರಿ) ವ್ಯಾಸಂಗಮಾಡು: ಇತರ ಶೈವಧರ್ಮಗಳಿಂದ ಅಧ್ಯಾತ್ಮ: ಕೆ (ನಾ). ವೇದಾಂತ; ಆತ್ಮಜ್ಞಾ ನ: “ಜ್ಞಾನಂ ಚಾರಿತ್ರ 


ವೀರಶೈವಧರ್ಮ ಎಲ್ಲಿ ಎಲ್ಲಿ ಭಿನ್ನವಾಗಿದೆಯೆಂಬುದನ್ನು ಸ ಶಾಸ್ತ್ರೀಯ ಮೋಕ್ಸಾಗಮತತಿ . ಜವ ಹ ವೇದವಿಪ್ರಂ . . . ಬ್ರಹ್ಮ 
ವಾಗಿ ಅಧ್ಯಯನಮಾಡಬೇಕಾಗಿದೆ (ಶೂನ್ಯಕು..೧೪೬). ಶಬ್ದಂ? (ನಾನಾರ. ತತ [ಸೆಂ.] 
[ಅಧ್ಯಯನ * ಮಾಡು] | | ಅಧ್ಯಾತ್ಮೆಗುಣ (ನಾ). ಆತ್ಮಕ್ಕೆ ಸಂಬಂಧಿಸಿದ ಗುಣ; ಆತ್ಮತತ್ತ್ವ 
ಅಧ್ಯಯನಯೋಗ್ಯ (ನಾ). ಕಲಿಯುವುದಕ್ಕೆ, ವೇದಾಭ್ಯಾಸ| 5 ಸಾ ರಣಕಥೆ ಜಾರಚೋರರ ಕಥೆ ಸ್ಮರಕಥೆ ಕತ 
ಮಾಡುವುದಕ್ಕೆ ಅರ್ಹತೆಯುಳ್ಳವನು ; ಎಲವೋ ಪಾರ್ಥ ನಿಮ್ಮಯ್ವ ಗಣನೆಯಿಲ್ಲದ ಭವಕೊಳಗಹರಧ್ಯಾತ್ಮಗುಣಕೆ ಮೆಚ್ಚುವರಾರು ನೃಪತಿ 


(ಭರಚ. ೨-೫). [ಆಧ್ಯಾತ್ಮ + ಗುಣ] 
ಅಧ್ಯಾತ್ಮ! ದರ್ಶನ (ನಾ). “ವೇದಾಂತದರ್ಶನ ಅಧ್ಯಾತ್ಮದರ್ಶನ ಎಂದರೆ, 
ಆತ್ಮನನ್ನು ಸಾಧಿಸುವ ದರ್ಶನವೆಂದರ್ಥ ೫ (ಓಂದಸಾ. ೧೯೨). 
10 [ಅಧಾ ತ್ಮ + ದರ್ಶನ) 
ಅಧ್ಯಾ ತ್ಮಧ್ಯಾನ (ನಾ). ಆತ್ಮತತ್ತ್ವವನ್ನು ನೆನೆಯುತ್ತಿರುವುದು; 
ಆತ್ಮಧ್ಯಾನ: ಸುಧರ್ಮಾಚಾರ್ಯದಿಜ್ಟ Rn ಪರ್ವತದೊಳಧ್ಯಾ ತ 
ಧ್ಯಾನಾಧೀನಮಾನಸರಾಗಿ (ಸುಕುಮಾ. ೪-೨ ವ). 
(ಆಧ್ಯಾತ್ಮ * ಧ್ಯಾನ] 

15] ಅಧ್ಯಾತ್ಮರಸ ನಾ). ಆತ್ಮಕ್ಕೆ ಸಂಬಂಧಿಸಿದ ಆನಂದ ; ಬ್ರಹ್ಮಾ 
ಪ್‌ ದೇವ ನೀನಧ್ಯಾತ್ಮಸೂರ್ಯ ನಿನ್ನಿದಿರಲ್ಲಿ ನಾವೆಲ್ಲರಧ್ಯಾತ್ಮ 
ರಸವಾ ಈ ವಿಧವೆಂಬುದು ರವಿಗೆ ಪ್ರಕಾಶವ ಬೀವಿಗೆಗಳು ತೋರ್ಪ ರೀತಿ 
(ಭರಚ. ೨-೮೩). [ಅಧ್ಯಾತ್ಮ + ರಸ] 

ಅಧ್ಯಾತ್ಮ: ವಾಸನೆ (ನಾ). ತತ ತ್ತ್ವಜ್ಞ್ಲಾ ನದ ಸಂಸ್ಕಾರ: ತನಯ ಕೇಳ 

20 ಧ್ಯಾ ತ್ಮವಾಸನೆಯನವರತ ಶಾಸ್ತ್ರಾ ಸಾಥಾ ಚಿಂತನೆ ಘನವಿನೇಕ ... ಮೊದ 

(ವೆಂಕಾರಾ. ೩-೭-೨೨) ; ಹುಚ್ಚನು 'ಕಾಶಲದಿಂದ ಪಲಾಯನನಾಗುತ್ತಿರು ಲಾದಿನಿತು ಸದ್ವೆ ರ್ತನೆಯೊಳೊಂದಿಹ ಮನುಜನೇ ತತ್ತ್ವಾಧಿಕಾರಿ 

ವನು... ಅಧ್ಯವಸಾಯವೂ, ದೃಢಸಂಕಲ್ಪವೂ ಇಂತಹ ಪ್ರತ್ತುತ್ಸನ್ನ ಮುಮುಕ್ಷುವೆನಿಸುವನು (ಅಮೃತ. ೧-೩೦). [ಆಧ್ಯಾತ್ಮ * ವಾಸನೆ] 


ರಿಗೆ ಜನಕನು ಪಾಂಡು ನೀವಧ್ಯಯನಯೋಗ್ಯರಲಾ (ಕುವ್ಯಾಕ. ೨೨-೨೩). 
ಮತಿಯೂ ಹುಚ್ಚರಿಗಿರಲು ಸಾಧ್ಯವೇ? (ಜಿನ್ನಬೇ. ೧೩೪). ೨. | ಅಧ್ಯಾತ್ಮ! ನಿಮೈ (ನಾ). ಆತ್ಮನ ಸ್ವರೂಪವನ್ನೂ ಗುರಿಯನ್ನೂ ತಿಳಿ 


[ಅಧ್ಯಯನ + ಯೋಗ್ಯ] 
ಅಧ್ಯಯನಶಾಲೆ (ನಾ). ವ್ಯಾಸಂಗಮಾಡುವ ಶಾಲೆ ; ಪಾಠಶಾಲೆ: 
ಒಪ್ಪತ್ತಾದರೂ ಆಧ್ಯಯನಶಾಲೆಗೆ ಹೋಗಿ ಏನಾದರೂ ಮಂತ ತ್ರವನ್ನಾ 
ದರೂ ಕಲಿಯುತ್ತೇನೆ (ಹೊಸಕ್ಷಿ, ೩೧). [ಅಧ್ಯಯನ * ಶಾಲ) 
ಅಧ್ಯಯನಾಂತರಾಯ (ನಾ). ಶಾಸ್ತಾ ್ರಾಭ್ಯಾಸಕ್ಕೆ, ಪಾಠಕ್ಕೆ ಉಂಟಾ 
ಗುವ ಅಡ್ಡಿ, ತಡೆ; ಪಾಠನಿಫ್ಲೆ: ಅಧ್ಯಯನಂ ನಿನಗನಿಸ್ಟಮಪ್ಪು 
ದಜಸಿನಧ್ಯಯನಾಂತರಾಯಮಂ ಮಾಡಲೆಂದು (ಆದಿಪು. ೩-೩೮ ವ). 
[ಅಧ್ಯಯನ + ಅಂತರಾಯ] 
ಅಧ್ಯವಸಾನ (ನಾ). ಪ್ರಯತ್ನ; ಎಡೆಬಿಡದೆ ಮಾಡುವ ಅಭ್ಯಾಸ: 
ಮನೋಜ್ಞ ಸಂಪ್ರಯೋಗಾನುತ್ಪತ್ತಿಸಂಕಲ್ಪಾಧ್ಯವಸಾನಮೆಂದುಂ(ಅಜಿಪು. 
೮-೨೮ ವ). (ಸೆಂ) 
ಅಧ್ಯವಸಾಯ (ನಾ). ೧. ಮನೋನಿಶ್ಚಯ ; ನಿಶ್ಚಿತಜ್ಞಾನ : 
ಮರನಿದುವೆ ನರನಲ್ಲ ಕರಿಯಿದಲ್ಲಶ್ವಮೆಂದರಿವುದಧ್ಯ ವಸಾಯಮದೆ ಬುದ್ಧಿ 


ಅಭ್ಯಾಸ; ನಿರಂತರ ಪರಿಶ್ರಮ; ವ್ಯವಸಾಯ : ನಮ್ಮ ಅಜ್ಞಾನದ ಸುವ ಶಾಸ್ತ್ರ; ಬ್ರಹ್ಮವಿದ್ಯೆ. [ಅಧಾ ತ್ಮ ವಿದ್ಯೆ) 
ಪರಿಮಿತಿ ಎಷ್ಟೆಂಬ ಜ್ಞಾನವನ್ನು ಪಡೆಯಲಿಕ್ಕೆ ನಾವು ಮಾಡಬೇಕಾದ [25 ಅಧ್ಯಾತ್ಮ: ವಿಶಾರದ (ನಾ). ತತ್ತ ಶ್ರದಲ್ಲಿ ನಿಪುಣನಾದವನು; 
ಅಧ್ಯವಸಾಯವಿನ್ನೂ ಉಳಿದಿದೆ (ಜಗತ್ತು. ೧೫೭). ೩. ಕಾರ್ಯಸಿದ್ದಿ ಬ್ರಹ್ಮಜ್ಞಾ ನವನ್ನು ಚೆನ್ನಾಗಿ A ಅಂತು ಭಾವಿತಾತ್ಮ 
ಯಾಗುವವರೆಗೂ ಬಿಡದೆ ಮಾಡುವ ಪ್ರವೃತ್ತಿ. (ಸಂ. 

ಅಧ್ಯಸ್ತ (ನಾ). ೧. ಒಳಗೆ ಇರಿಸಿದ್ದ ಇಟ್ಟಿ: ನಿನ್ನೊಳಗೀ 
ಸಮಸ್ತಮಧ್ಯ ಸ್ತಮಾಗಿದೆ ನೀನೇ ಸತ್ಯರೂಪ (ಚೈಮಿಭಾ. ೧೩-೨೮). 
೨. ಒಂದನ್ನು ಮತ್ತೊಂದನ್ನಾಗಿ ಭಾವಿಸಿದಾಗ ಹಾಗೆ ಭಾವಿಸ 
ಲಾದ ಆ ಮತ್ತೊಂದು; ಆರೋಪಿತ: ಎ ಊಂ ಚಿಪ್ಪನ್ನು ಬೆಳ್ಳಿ 
ಯೆಂದು ತಿಳಿಯುವಂತೆ ಯಾವುದನ್ನು ತಪ್ಪಾಗಿ ಗ್ರಹಿಸುವೆವೋ ಆದು 
ಅಧಿಸ್ಮೂ ನವೆನಿಸುವುದು. ಯಾವುದೆಂದು ಗ ಗ್ರಹಿಸುನೆವೋ ಅದು ಆರೋಪಿತ 
ಅಥವಾ ಅಧ್ಯಸ್ತ” (ಬ್ರ ಹ್ಮಭಾ. ೨-೧೪); ಹಗ್ಗ ಹಾವಾಗಿ ತೋರುವಂತೆ 
ಬ್ರಹ್ಮವೇ ಸತ್ಯ ಜಗತ್ತಾಗಿ ಭಾಸವಾಗುತ್ತದೆ ಎಂದು ಆಧ್ಯಸ್ತ ವಿವರ್ತ 
ವಾದಿಗಳು; ಜಗತ್ತಿನ ಹುಟ್ಟು - ಗುಟ್ಟಿನ ಈ ವಿರೋಧಾಭಾಸವನ್ನು 
ಬಗೆಹರಿಸಲು ಹೋಗಿ ಮೂರುಮತಗಳಿಂದ ನೂರುಮಠಗಳನ್ನು ಹುಟ್ಟಸ 
ಲಿಲ್ಲವೆ? (ಮಾವಾದ. ೪೮). [ಸಂ.] 

ಅಧ್ಯಾತ್ಮ (ಗು). ೧. ಆತ್ಮಕ್ಕೆ ಸಂಬಂಧಿಸಿದ; ಜೀವವನ್ನಾಗಲಿ, 

ಬ್ರಹ್ಮವನ್ನಾಗಲಿ ಕುರಿತ. (ನಾ). ೨. ಆತ್ಮಕ್ಕೆ ಸಂಬಂಧಿಸಿದ್ದು ; 

ಬ್ರಹ್ಮವನ್ನು ಕುರಿತದ್ದು; ಬ್ರಹ್ಮಜ್ಞಾನ; ತತ್ತ್ವಶಾಸ್ತ್ರ: ಮತ್ತಮಾ 
ಮಹಾತ್ಮನಧ್ಯಾತ್ಮಮಂ ಮನಡೊಳೆನಲಂಬಿಸುತ್ತು) ೦ (ಸುಕುಮಾ. ೧೨-೨೬ 
5). ೩. ಆತ್ಮತತ್ತ್ವ; ಪರಬ್ರಹ್ಮ. ೪. ಇಂದ್ರಿಯ: ಪದುಮ 
ನಾಭನು ಆಡ್ಯುದಾದಿ ಅನಂತರೂಪದಲಿ ಅಧಿಸುಭೂತಾಧ್ಯಾತ್ಮವಧಿದೈವ 
ದೊಳು ಕರೆಸುವ ಪ್ರಾಣನಾಗಾಭಿದನು (ಹಸಾರ. ೬-೯) ; ಅಧ್ಯಾತ್ಮವೆಂದರೆ 
—ದೇಹೇಂದ್ರಿಯ ವಿಜ್ಞಾನ ಸಂಘಾತವು (ಹಿಂದಸಾ. ೩೦). [ಸಂ.) 


| ನಧ್ಯಾತ್ಮ [ಹಾಠಾಂ. ವಿದ್ಯಾ] ವರರ ಪರೆಮಾತ್ಮನೊಳ್‌ ಕೊಡಿದ 
| ನಾಗಳ್‌ (ಪಂಪಭಾ. ೧೨-೨೯ ವ). [ಅಧ್ಯಾತ್ಮ ವಿಶಾರದ] 
| ಅಧ್ಯಾತ್ಮಶಾಸ್ತ್ರ (ನಾ). ಇ ಅಧ್ಯಾತ್ಮವಿದ್ಯೆ : ಉತ್ತರಮಾಮಾಂಸಾ ಶಾಸ್ತ್ರ 
| ವನ್ನು ಶಾರೀರಕಮಾಮಾಂಸೆಯೆಂದು ಹೇಳುತ್ತಾರೆ. ಶಾರೀರಕ ಪದಕ್ಕೆ 
ಶರೀರದೊಳಗಿರುವ ಆತ ಓನೆಂದರ್ಥ. ಆತ ೈವಿಚಾರಶಾಸ್ತ್ರ MRE, 
ಅಧ್ಯಾತ್ಮ: ಶಾಸ್ತ್ರ ವೆಂದೂ ಹೇಳುತ್ತಾರೆ (ಹಂದಸಾ. ೧೮೬). 
[ಆಧ್ಯಾತ್ಮ + ಶಾಸ್ತ್ರ] 
ಅಧ್ಯಾತ್ಮಾಂಗಿ (ನಾ). ಅಧ್ಯಾತ್ಮವನ್ನು ಅನುಸರಿಸುವವನು (?): 
35 ಜನನ ಮರಣಕ್ಕೆ ಒಳಗಾಹ ಆತ್ಮನು ಪರಿಭವಕ್ಕೆ ಬಪ್ಪುದಿಲ್ಲನೆಂದು ನುಡಿ 
ವರು ಆಧ್ಯಾತ್ಮಾ( > ಗಿಗಳು ಶರೀರದಲ್ಲಿ ಸೋಂಕಿದ ವಾ, ಥಿಗಳು ಆತ್ಮಂಗಲ್ಲದೆ 
ಶರೀರಕ್ಕುಂಟೀ (ಮೋಳಿಮಾ. ೨೯-೧೨೧). (ಸಂ. ಅಧ್ಯಾತ್ಮಾಂಗಿನ್‌] 
ಅಧ್ಯಾತ್ಮಿ' ತ್ಮಿ (ಗು). ೧. ಅಧ್ಯಾತ್ಮಕ್ಕೆ ಸಂಬಂಧಿಸಿದ. ೨. ತನ್ನಿಂದ 
ಉಂದಾದ; ತನ್ನ ಆತ್ಮದಿಂದ ಉಂಟಾದ. "ಆಧ್ಯಾತ್ಮಿಕ' ಪರಾ. 
40 [ಸಂ.] 
ಅಧ್ಯಾಪಕ (ನಾ). ೧. ಪಾಠ ಹೇಳಿಕೊಡುವವನು; ಉಪಾಧ್ಯಾಯ; 
| ಶಿಕ್ಷಕ: “ಅಧ್ಯಾಪಕ, ಉಪಾಧಾಯ - ಈ ೨ ಓದಿಸುವಾತಂ 
(ಹಲಾಯು. ೬೬-೨೪೬). ೨. ವೇದವನ್ನು ಕಲಿಸುವ ಗುರು. 
೩. ವ್ಯಾಖ್ಯಾನ ಮಾಡುವವನು; ವಿವರಣೆ ಹೇಳುವವನು: 
45 *ಓದೊಂದು ಪೇಳುವನುಪಾಧ್ಯಾಯನಧ್ಮಾಪಕಂ ನಿವರಣಂ ವ್ಯಾಖ್ಯಾನ 
ವ್ಯಾಖ್ಯಮಕ್ಕುಂ” (ಮಂಗರಾ. ೭೪-೪). [ಸಂ.] 


30 


ಅಧ್ಯಾಪಕವೃತ್ತಿ ೨೧೬ 
ಅಧ್ಯಾಪಕವೃತ್ತಿ (ನಾ). ಉಪಾಧ್ಯಾಯನ ಕೆಲಸ; ಶಿಕ್ಷಕನ! 
ಕಾರ್ಯ: ಶಾಸನ ಸಭೆಯ ಸದಸ್ಯರಾಗಿ ಚುನಾಯಿತರಾದಮೇಲೆ 
ಗೋಖಲೆಯವರ ಕೆಲಸ ಇನ್ನೂ ಹೆಚ್ಚಿತು. ಆದರೂ ಕಾಲೇಜಿನ ಆಧ್ಯಾ 
ಪಕವೃತ್ತಿಯನ್ನು ಶ್ರಮನಹಿಸಿಯೇ ಮಾಡುತ್ತಿದ್ದರು (ಸ್ವಾನೀರ. ೩೬). 

[ಅಧ್ಯಾಪಕ * ವೃತ್ತಿ] 

ಅಧ್ಯಾಪನ (ನಾ). ೧. ವೇದವನ್ನು ಕಲಿಸುವುದು. ೨. ಪಾಠವನ್ನು 
ಕಲಿಸುವುದು; ಓದಿಸುವುದು: ಉಪಾಸಕಾಧ್ಯಯನಾಧ್ಯಾಪನಾ 
ನಂತರೆಂ (ಆದಿಪು. ೧೫-೧೩ವ) ; ಅಧ್ಯಾಪನವನ್ನೆ ಅವಲಂಬಿಸಿರಬೇಕಾ 
ದಂಥ ಬ್ರಾ ಹ್ಮಣನಿಗಂತು ಪ್ರಾಚೀನಕಾಲದಲ್ಲಿ ವ್ಯಾಕರಣ ಅಭ್ಯಾಸವು 
ತೀರ ಅವಶ್ಯಕವಾಗಿತ್ತಂತೆ (ಭಾಷಾಶಾ. ೨೯). [ಸಂ.] 

ಅಧ್ಯಾಪಿಕೆ (ನಾ). ಪಾಠವನ್ನು ಕಲಿಸುವವಳು; ಉಪಾಧ್ಯಾಯಿನಿ; 
ಶಿಕ್ಷಕಿ: ರಮಾಬಾಯಿ ಬಿ. ಎ., ಬಿ. ಟ. ಆಗಿದ್ದರು. ನಮ್ಮೂರ ಹೆಣ್ಣು 
ಮಕ್ಕಳ ಹೈಸ್ಕೂಲಿನಲ್ಲಿ ಅಧ್ಯಾಪಿಕೆಯರಾಗಿದ್ದರು. ಅಧ್ಯಾಪಿಕೆಯರ 
ವರ್ಗಕ್ಕೆ ಸೇರಿದವರು ಅವಿವಾಹಿತೆಯರಾಗಿರುವದೇ ಹೆಚ್ಚು (ಕುಂಕುಮ. 
೨೮). (ಸಂ. ಅಧ್ಯಾಪಿಕಾ ?) 

ಅಧ್ಯಾಪಿಸು (ಕ್ರಿ). ೧. ವೇದವನ್ನು ಹೇಳಿಕೊಡು; ಅಧ್ಯಯನ 
ಮಾಡಿಸು. ೨. ಓದಿಸು; ಕಲಿಸು: ದ್ವಿಜರು ತಮ್ಮಯ ವಿದ್ಯೆಯಂ 
ದ್ವಿಜೀತರರಿಗಧ್ಯಾಪಿಸರು ! (ಹೆಬ್ಬೆರ. ೨೩-೧೦). [ಅಧ್ಯಾಪನ * -ಇಸ್ಕು] 

ಅಧ್ಯಾಯ (ನಾ). ೧. ಗ್ರಂಥದ ಒಂದು ಭಾಗ; ಪಾಠ; ಪ್ರಕರಣ: 
ಒಂದೊಂದು ಅಧ್ಯಾಯದ ಆದಿಯಲ್ಲೂ ಅದರಲ್ಲಿರುವ ವಿಷಯದ ಸ್ಥೂಲ 
ಪರಿಚಯವಿದ್ದರೆ ಅನುಕೂಲ (ಶಿಕ್ಷದ. ೨೬೯). ೨. ಓದುವುದು; 
ವ್ಯಾಸಂಗ; ವೇದಾಭ್ಯಾಸ. ೩. ವ್ಯಾಸಂಗಕ್ಕೆ ತಕ್ಕ ಕಾಲ. 
"ಅನಧ್ಯಾಯ' ಪರಾ. ೪. (ಸಮಾಸದ ಉತ್ತರಪದವಾಗಿ) 
ಓದುವವನು; ಅಭ್ಯಾಸಿ. "“ವೇದಾಧ್ಯಾಯ' ಪರಾ. ([ಸಂ.) 

ಅಧ್ಯಾರೋಪ (ನಾ). ೧. ಮೇಲಿಡುವುದು; ಏರಿಸುವುದು; |25 
ಪೇರಿಸುವುದು. ೨. ಒಂದು ವಸ್ತುವಿನ ಗುಣವನ್ನು ಮತ್ತೊಂದಕ್ಕೆ | 
ಅನ್ವಯಿಸುವುದು, --ಆರೋಪಿಸುವುದು; ತಪ್ಪುಗ್ರಹಿಕೆಯಿಂದ 
ಒಂದನ್ನು ಮತ್ತೊಂದಾಗಿ ಭಾವಿಸುವುದು; ಭ್ರಾಂತಿ: “ಸದ್ರೂಪ 
ಮಾದ ಬ್ರಹ್ಮದಲ್ಲಿಲ್ಲದ ಮಾಯಾಪ್ರಪಂಚದ ಕಲ್ಪನೆಯೇ ಆಧ್ಯಾರೋಪ 
ವೆನಿಸುವದು ೫ (ಎವೇಕ. ೨೧). ೩. [ವ್ಯಾಕ] ಬಿಟ್ಟುಹೋಗಿರುವ |30 
ಮಾತುಗಳನ್ನು ಊಹಿಸಿ ಸೇರಿಸಿಕೊಳ್ಳುವುದು ; ಅಧ್ಯಾಹಾರ : 
ಕಾರಕಮುಂ ಕ್ರಿಯೆಯುಂ ಕ್ರಿಯೆ ಕಾರಕದಿಂದಸ್ವಿತಾರ್ಥಮಾಗಿರ್ಸಿನ | | 
ಮಧ್ಯಾರೋಪಮೆಯ್ದುಗುಂ ತತ್ಯಾರಕಗತಿಯೊಳ್‌ ವಿಭಕ್ತಿ ಪರಿಣತಮಕ್ಕುಂ 
(ಕಾವ್ಯಾವ. ೧೪೩) ; ಕಾರಕಕ್ಕಂ ಕ್ರಿಯೆಗಂ ನೇಯದ ದೋಷಮಿಲ್ಲ | 

ದಂತಧ್ಯಾರೋಪಮಂ ಮಾಚ್ಪುದು (ಶಮದ. ೧೪೫ ವೃತ್ತಿ). [ಸೆಂ.1 [35] 

ಅಧ್ಯಾರೋಷಣ (ನಾ). ೧. ಮೇಲಿಡುವುದು. ೨. (ಬೇರೊಂದರ | 
ಗುಣವನ್ನು) ಆರೋಪಿಸುವುದು. "ಅಧ್ಯಾರೋಪಣಂಗೆಯ್‌' 
ಪರಾ. [ಸಂ.] 

ಅಧ್ಯಾರೋಪಣಂಗೆಯ್‌ (ಕ್ರಿ). ಇಲ್ಲದ ಗುಣಗಳನ್ನು ಆರೋಪಿಸು ; 
ಅಧ್ಯಾಕೋಪಣಮಾಡು : ಎನಸುಂ ಕೈವಾರದಿಂದಿಲ್ಲದ ಗುಣಗಣಮಂ 
ರಾಗದಿಂ ಕೆಮ್ಮನಿೀೀ€ ಪಾಂಥನೊಳಧ್ಯಾರೋಪಣಂಗೆಯ್ಲೆನೆಗನವರತಂ | 
ಬಣ್ಣಿಸುತ್ತಿರ್ದಳ್‌ (ಕಾದಂಉ. ೨೬೨). 

[ಅಧ್ಯಾರೋಪಣ * ಗೆಯ್‌ ಆ ಕೆಯ್ಮ್‌] | 

ಅಧ್ಯಾರೋಪಿಸು (ಕ್ರಿ). ೧. ಬೇರೆ ಗುಣಗಳನ್ನು ಮೇಲಿಡು ; (ಕೆಟ್ಟ 
ಹೆಸರು ಮುಂತಾದವುಗಳು) ಮೇಲೆ ಬರುವಂತೆ ಮಾಡು ; 4 
ಹೊರಿಸು; ಆರೋಪಣೆಮಾಡು: ಅರಾನುಂ ದೋಷಮನಧ್ಯಾರೋಪಿಸೆ 


15 


20 


40 


ಅಧ್ರುವ 


ಗುಣೆಗಳರಮೆ ನೋವರೆನಲ್‌ ತಮ್ಮ್ಮಾರಾಧ್ಯರೆ ದೋಷಮನಧ್ಯಾರೋಪಿಸೆ 
ನೋವುದರ್ಕೆ ಪೇಟ್‌ ಕಡೆಯುಂಟಿ (ಕಾದಂಉ. ೪೮೦). ೨. [ವ್ಯಾಕ] 
ಬಿಟ್ಟುಹೋಗಿರುವುದನ್ನು ತಂದು ಸೇರಿಸಿಕೊ; ಅಧ್ಯಾಹಾರ 
ಮಾಡಿಕೊ: ಕಡುಗಲಿಯೆಂಬಲ್ಲಿ ಅತನೆಂಬ ಪ್ರಥಮೆಯಂ . .. ಜಯಮೆ 
ಮೆಜಕಿವುದೆಂಬಲ್ಲಿ ಆತನೊಳೆಂಬ ಸಪ್ತಮಿಯಂ ಈ ತೆಆದಿನಧ್ಯಾರೋಪಿಸಿ 
ಕೊಳ್ಳುದು (ಶಮದ. ೧೪೫ ಪ್ರಯೋ). [ಅಧ್ಯಾರೋಪಣ * -ಇಸ್ಕು] 

ಅಧ್ಯಾಸ (ನಾ). ಒಂದನ್ನು ಮತ್ತೊಂದಾಗಿ ಭಾವಿಸುವುದು; 
ಅದಲ್ಲದ್ದರಲ್ಲಿ ಅದು ಎಂಬ ಭಾವನೆಯನ್ನು ಇಡುವುದು; ಭ್ರಮಿಸು 
ವುದು: ಮತ್ತಮಲ್ಲದದಲಲ್ಲಿ ಅಹುದೆಂಬ ಬುದ್ಧಿಯೇ ಶುಕ್ತಿಕಾರಜತ 
ದೃಷ್ಟಾಂತದಿಂದಧ್ಯಾಸಲಕ್ಷಣವಹುದು (ವಿವೇಕ. ೩೬) ; ಹಿಂದೆ ಕಂಡಿದ್ದ 
ಒಂದು ವಸ್ತುವು (ಪೂರ್ವದೃಷ್ಟಃ) ಮತ್ತೊಂದರಲ್ಲಿ ಸ್ಮೃತಿರೂಪವಾಗಿ 
ತೋರುವುದೇ ಅಧ್ಯಾಸವು (ಬ್ರ ಹ್ಮಭಾ. ೨) ; ಒಂದು ವಸ್ತು ತನ್ನ ಸ್ವರೂ 
ಪಕ್ಕೆ ಹಾನಿಯಿಲ್ಲದೆ ಮತ್ತೊಂದು ವಸ್ತುವಾಗಿ ಆಗುವುದು, ಹಾಗೆ ಕಾಣು 
ವುದು. ಇದಕ್ಕೆ ಅಧ್ಯಾಸವೆಂದೂ ಹೆಸರು (ಹಿಂದಸಾ. ೨೦೭). [ಸೆಂ.] 

ಅಧ್ಯಾಸನ (ನಾ). ೧. ಮೇಲೆ ಕುಳಿತುಕೊಳ್ಳುವುದು. ೨. ಅಧ್ಯಕ್ಷತೆ 
ವಹಿಸುವುದು. ೩. ಉತ್ತಮವಾದ ಆಸನ; ಪೀಠ. [ಸಂ.] 

ಅಧ್ಯಾಸಿತ (ಗು). ಇಡಲ್ಪಟ್ಟ; ನೆಲೆಗೊಳಿಸಿದ; ನೆಲಸಿದ: 
ಪ್ರಧಾನಪುರುಷಾಧ್ಯಾಸಿತಂಗಳಪ್ಪ ಪುರಂಗಳುಮಂ . . . ಮಾಡಿದಂ 
(ಆದಿಪು. ೮-೬೩ ವ). [ಸಂ.3 

ಅಧ್ಯಾಹರಣ (ನಾ). - ಅಧ್ಯಾಹಾರ. (ಸಂ. 

ಅಧ್ಯಾಹಾರ (ನಾ). ೧. ತರ್ಕ; ಊಹೆ. ೨. [ವ್ಯಾಕ] ಬಿಟ್ಟು 
ಹೋಗಿರುವುದನ್ನು ಊಹಿಸಿ ತಿಳಿದುಕೊಳ್ಳುವುದು, --ತಿಳಿಯು 
ವುದು: ಆ ಸಮುಚ್ಚಯದ ಇ ಆ ಸಮುಚ್ಚಯಾರ್ಥದ, ಉಮುಗಂ- 
ಉಂಕಾರಕ್ಕೆಯುಂ ಪೇಯ್ವಿದು - ಅಧ್ಯಾಹಾರಮಂ ಪೇಟ್ವುದು (ಶಮದ. 
೧೪೫ ಟೀಕೆ); ವಾಕ್ಯದಲ್ಲಿ ಇಲ್ಲದಿರುವ ಪದಗಳನ್ನು ಅರ್ಥಪೂರ್ತಿಗಾಗಿ 
ಊಹಿಸಿಕೊಂಡು ಸೇರಿಸುವುದಕ್ಕೆ ಅಧ್ಯಾಹಾರನೆಂದು ಹೆಸರು (ಮಧ್ಯಮ. 
೧೮೮). [No.] 

ಅಧ್ಯಾಹಾರ್ಯ (ಗು). ೧. [ವ್ಯಾಕ] ಅರ್ಥಪೂರ್ತಿಮಾಡುವುದ 
ಕ್ಕಾಗಿ ಬಿಟ್ಟುಹೋಗಿರುವ ಪದ ಮೊದಲಾದವುಗಳನ್ನು ಊಹಿಸಿ 
ಸೇರಿಸಿಕೊಳ್ಳತಕ್ಕು. (ನಾ). ೨. ಹಾಗೆ ಸೇರಿಸಿಕೊಳ್ಳ ಬೇಕಾದ ಶಬ್ದ 
ಮೊದಲಾದದ್ದು: ಸಮುಚ್ಚಯದುಮುವಿಂಗೆ - ಆಯುಂ ಸಿರಿ ತಾಯುಂ 
ತಂದೆ ಕಣ್ಣು ೦ ಗತಿಯೆನಿಸಿದಪಂ ಸಿಂಹಸೇನಕ್ಷಿತೀಶನೆಂಬಲ್ಲಿ ಸಮು 
ಚ್ಹಯದುಮ್‌ ಆಧ್ಯಾಹಾರ್ಯಂ (ಶಮದ. ೧೪೫ ಪ್ರಯೋ). (ಸಂ.] 

ಅಧ್ಯಾಹೃತ (ಗು). ಅಧ್ಯಾಹಾರಮಾಡಿಕೊಂಡ; ಇರಬೇಕೆಂದು 
ತಿಳಿದುಕೊಂಡ. (ಸಂ. 

ಅಧ್ಯುಷಿತ (ಗು). ಮೇಲೆ ನಿಂತ; ನೆಲಸಿದ; ವಾಸಮಾಡಿದ: 
ತೃಣಶಿಖರಾಧ್ಯುಷಿತಾಂಭಃಕಣಸಂಚಳಂ ... ತನುಭೃದ್ಧಣಯಾೌವನರೂಪ 
ವಿಭವ ಭೋಗಾಭೋಃಗಂ (ಆದಿಪು. ೪-೭೫). [ಸೆಂ.] 

ಅಧ್ಯೂಢೆ (ನಾ). ಹಿರಿಯ ಹೆಂಡತಿ; ದೊಡ್ಡ ಹೆಂಡತಿ. 

[ಸಂ. ಅಧ್ಯೂಢಾ] 

ಅಧ್ಯೇಷಣೆ (ನಾ). ಪ್ರಾರ್ಥನೆ; ಕೋರಿಕೆ. [ಸಂ. ಅಧ್ಯೇಷಣಾ] 

ಅಧ್ರುವ (ಗು). ೧. ಸ್ಥಿರವಲ್ಲದ; ಅಸ್ಥಿರ ; ಅಶಾಶ್ವತ; ಚಂಚಲ: 
ಭೋ ಗೀಂದ್ರ ಭೋ ಗಂ ಮಹೇಂದ್ರಮಹೈಶ್ಚರ್ಯಮಿನೆಲ್ಲಮಧ್ರುವಂ 
(ಆದಿಪು. ೧೦-೫೯) ; ಇಲ್ಲಿಯಧ್ರು ವವಿಭವನಮರತೆಯಲ್ಲಿ ಕಿಲ್ಬಿಷವಿಲ್ಲಿ 
ಶಿವಮಯವಲ್ಲಿ ನೀವಿಂದೇನ ನೆನೆದಿರಿ (ಕುವ್ಯಾಗ. ೧-೨೧). ೨. ನಿಶ್ಚಯ 
ವಿಲ್ಲದ; ನಿರ್ಧಾರವಿಲ್ಲದ. ೩. (ದೇಹದ ಕೆಲವು ಭಾಗಗಳಂತೆ 


ಅಧ್ರುವತ್ವ 


ಹೆಚ್ಚು ಅಪಾಯವಿಲ್ಲದೆ) ಬೇರ್ಪಡಿಸಬಹುದಾದ ; 3... 
ಬಹುದಾದ. (ನಾ). ೪. [ಜೈನ] ದ್ವಾದಶ ಅನುಪ್ರೇಕ್ಷೆಗಳಲ್ಲಿ 
ಒಂದು; ಸುಖ, ಆಯುಸ್ಸು, ಬಲ, ಸಂಪತ್ತು ಗಳೆಲ್ಲ ಅನಿತ್ಯವಾದು 
ವೆಂದು ಚಿಂತಿಸುವುದು. IP ಇದನ್ನು "ಅನಿತ್ಯತ್ವ ಭಾವನೆ > ಎಂದೂ | 
ಕರೆಯುತ್ತಾರೆ: ಅಧ್ರುವಾದಿ ದ್ರಾಡಶಾನುಪ್ರೇಕ್ಷಾಭಾನನಾಭಾವಿತಾಂತಃ 5 
ಕರಣನಾಗಿ (ಆದಿಪು. ೧೦-೧೪) [ಸಂ.] 

ಅಧ್ರುವತ್ವ (ನಾ). ಸ್ಥಿರವಿಲ್ಲದಿರುವುದು ; ಅಸ್ಥಿರತೆ ; ಅಶಾಶ್ವತತೆ : 
ಜೀವನದ ಅಧ್ರುವತ್ವವನ್ನು ತಿಳಿದವರು ಅನ್ಯಾಯಕ್ಕೆ ಕೈಹಾಕಲಾರರು 
(ರೂಢಿ). [ಸಂ] 

ಅಥ (ನಾ). ೧. ದಾರಿ; ಹಾದಿ; ಮಾರ್ಗ; ರೀತಿ; ಕ್ರಮ 
ಚತುರಕವಿ ಪ್ರತಾನರಚಿತಾಧ್ವಕೃತಿ ಪ್ರಕರೈಕ ಪಾತ್ರಸಂಸ್ಥಿತ ಗುಣದೋಷ 
ದುಗ್ಗಜಳಭೇದನಮಂ ಕವಿನಾಮಧಾರಕಂ (ಚಂದ್ರಪು- ೧-೩೮); ಅಟನಿಯ 
ಕುಟಲ ಪಥದಲಿ ಹಠಾತ್ರೆನಲ್‌ ಭ್ರಷ್ಟಮಾದುದು ಪರಿಚಿತಾಧ್ವಮಾ ಕುಶಿಕ 
ಸೂನುವಿಗೆ ( ಶ್ರೀರಾಮಾ. ೩೫-೨೦೮). ೨. ಕಾಲ; ವೇಳೆ. ೩. ಆಕಾಶ; 
ವಾಯುಮಂಡಲ. ೪. ವೇದಗಳಲ್ಲಿ ಒಂದು ಶಾಖೆ. ೫. ಸ್ಥಳ. 15 
೬. ಪ್ರಯಾಣಮಾಡಬೇಕಾದ ದೂರ. (ಸಂ. ಅಧ್ವನ್‌] 

ಅಧ್ವಗ (ನಾ). ಪ್ರಯಾಣಮಾಡುವವನು ; ದಾರಿಹೋಕ: “ಪಾಂಥಃ, 
ಅಧ್ವಗಃ, ಅಧ್ವನೀನಃ, ಅಧ್ವನ್ಯಃ, ಪಧಿಕಃ -ಈ ೫ ಬಟ್ಟೆ ನಡೆವಾತಂ ಶಿ 
(ಹಲಾಯು. ೫೯-೨೦೨) , ಮಜಕೆದು ನೀರ್ಗುಡಿನಂದಮನಂದು ನಿಂದು 
ನಿಸ್ಸಾರಮುಖಂ ಮನೋಭವನ ಬಾಣದ ಬಾರಿಗೆ ಬಂದನಧ್ವಗಂ 
(ರಾಜಶೇ. ೨-೨೬). [ಸಂ.] 

ಅಧ್ವಗಜನ (ನಾ). ಪ್ರಯಾಣಮಾಡುವ ಜನ; ದಾರಿಹೋಕರು;| 
ಪ್ರಯಾಣಿಕರು : ಬುದ್ಧಿನೇಟ್ವಂತೆವೊಲಾದುದಧ್ವ ಗಜನಕ್ಕೆ ಕನತ್ಯಳ 
ಕೋಕಿಳಸ್ವನಂ (ಚಂದ್ರಪು. ೭-೪೬). [ಅಧ್ವಗ * ಜನ] 

ಅಧ್ವಗಮನ (ನಾ). ದಾರಿ ನಡೆಯುವುದು; ಪ್ರಯಾಣ; ಪ್ರವಾಸ: 
ಕನಕತ್ವಕ್‌ನಖದಂತದೆನನುವರದಿಂ ನೃಪರಿನಧ್ವಗಮನದಿನಕ್ಕುಂ ಧನಂ 
(ಜಾತತಿ. ೯-೧೭). [ಅಧ್ವ * ಗಮನ] 

ಅಧಜ, (ಗು). ದಾರಿಯಲ್ಲಿ ಹುಟ್ಟಿದ; ಪ್ರಯಾಣದಿಂದ ಉಂಟಾದ; | 


20 


ಪ್ರವಾಸದಿಂದಾದ. "ಅಧ್ವಜ ಕ್ಲೇಶ? ಪರಾ. [ಸಂ.] 
ಅಧ್ಯಜ್ಯ (ಗು). ಧ್ವಜವಿಲ್ಲದ ; ಬಾವುಟವಿಲ್ಲದ. [ಸಂ.] 10 


ಅಧ್ಚಜಕ್ಲೇಶ (ನಾ). ದಾರಿಯಲ್ಲಿ ಸಂಭವಿಸುವ ತೊಂದರೆ; 
ಮಾರ್ಗದಲ್ಲಿ ಉಂಟಾಗುವ ಅಡ್ಡಿ : ಪೂರ್ವಸ್ಥಾನಸ್ಥಿತನಂ ಕಂಡಂ 
ಮೃಗಗಣಪತಿಯಂ ಮೃಗಧೂರ್ತನಧ್ವಜಕ್ಲೇಶಾರ್ತಂ (ಪಂಚತಂ. 
೪೫-೧೧). [ಅಧ್ವಜ್ಯ * ಕ್ಲೇಶ] 

ಅಧ್ಮನೀನ (ಗು). ೧. ಪ್ರಯಾಣಮಾಡುವುದಕ್ಕೆ ಸಮರ್ಥವಾದ ; 
ವೇಗದಿಂದ ಪ್ರಯಾಣಮಾಡುವ. (ನಾ). ೨.- ಅಧ್ವಗ: 
“ಪಾಂಥಃ, Wn ಅಧ್ವನೀನಃ, ಅಧ್ವನೃಃ&, ಪಧಿಕಃ ಈ ೫ ಬಟ್ಟಿ 
ನಡೆವಾತಂ? (ಹಲಾಯು. ೫೯-೨೦೨) ; ನಿಜೇಶಕಾರ್ಯಧುರೀಣಂ ಮನು 
ವಿಹಿತ ಧರ್ಮಮಾರ್ಗಾಧ್ವಸೀನನಿವನೆಂದು (ದು ರ್ಗ ನೆ ನಿಸಿ] ದನಲ್ತೀ 
(ಪಂಚತಂ. ೧೧-೩). [ಸಂ.] 

ಅಧ್ವನ್ಯ (ಗು). ೧. - ಅಧ್ವನೀನ ೧. (ನಾ). ೨. - ಅಧ್ವಗ ೨. 
ಜಳಪಾನಚ್ಛಳದಿಂ ... ಪೀಯೂಷ ಸಂಕುಳಮಂ ಚಿತ್ತದಿನೀಂಟ ತದ್ವಿಷ | 
ಯದಧ್ವನ್ಯರ್‌ ಮನಂಬೆರ್ಚುವರ್‌ (ಚಂದ್ರಪು. ೧-೯೯). ೩. ಪ್ರಯಾ। 
ಣಕ್ಕೆ ಸಿದ್ಧವಾದ ರಥ, ವಾಹನ; ಹೊಡಿ ನಿಲ್ಲಿಸಿದ ರಥ: 
*ಅಧ್ವನ್ಯಃ, ಪಾರಿಯಾತ್ರಿಕಃ, ಕರ್ಣೀರಥಃ 
(ಹಲಾಯು. ೭೩-೨೯೧). [ಸಂ.] 


೨. ಈ ೩2 ಪಯಣದ ರಥಂ? | 45 


೧೬೭ 


40: 


ಅಧ್ವರ್ಯು 


ಅಧ್ಹ್ವಯೋಗ (ನಾ). [ಛಂದ] ಷಟ್ಟತ್ಯಯಗಳಲ್ಲಿ ಒಂದು: 
ದ್ವಿಗುಣಿಸಿ ವೃತ್ತಮನದಆಕೊಳ್‌' ತೆಗೆದೊಂದಂ ಕಳೆದಡಕ್ಳುಮಂಗುಲಿ 
ಗಳವಂ ಮಿಗಿಲಾಗಲಧ್ವಯೋಗಂ ನೆಗಬ್ದು ಪದೇಶದೊಳಪರಿಮಿತಂ ಪ್ರಸ್ತಾ 
ರಂ (ಛಂದೋಂಬು. ೬-೬). P ಈ ಶಬ್ದವನ್ನು "ಅಧ್ವನ್‌' ಎಂದೂ 
ಕೆಲವು ಛಂದೋಗ್ರಂಥಗಳಲ್ಲಿ ಹೇಳಿದೆ. [ಅಧ್ವ * ಯೋಗ] 

ಅಧ್ವರ (ನಾ). (ಸೋಮಪಾನವೇ ಪ್ರಧಾನವಾದ) ಯಜ್ಞ; ಯಾಗೆ: 
“ಯಾಗಃ, ಯಜ್ಞಃ... ಮಖಃ, ಅಧ್ವರಃ . . . ಸತ್ರಂ --ಈ ೧೨ 
ಯಾಗಂ”ೌ (ಹಲಾಯು. ೬೮-೨೬೦) ; ಭರತನನೇಕಾಧ್ವರಭರನಿರತಂ 
ಜಸಮುಲ್‌ಯೆ ಕಟಕಿಯೆ ಭೂ ಪರ್‌ ಪಲರಾದರಿಸಿದ ಧರಣೀಭರಮಂ 
ಧರಿಯಿಸಿದಂ ( ಸಂಪಭಾ. ೧-೬೪). [ಸಂ.] 

ಅಧ್ವರತುರಂಗ (ನಾ). ಯಜ್ಞದ ಕುದುರೆ: ಬಟವೋಪ ರಾಮ 
ನಧ್ವರತುರಂಗಮಂ ತಡೆದು ನಡೆಗಿಡಿಪಯ3” (ರಾಮಾಶ್ವ. ೧೩೮-೨). 

[ಅಧ್ವರ + ತುರಂಗ] 

ಅಧ್ಚರರಸ್ಸೆ (ನಾ). ಯಜ್ಞ ವನ್ನು ಕಾಪಾಡುವುದು ; ಯಾಗರಕ್ಷಣೆ. 
"ಅಧ್ವರರಕ್ಷೆಗೆಯ್‌ ಸರಾ. [ಅಧ್ವರ + ರಕ್ತೆ) 

ಅಧ್ವರರಕ್ಷೆಗೆಯ್‌ (ಕ್ರಿ). ಯ ಜ್ಞ ರಕ್ಷಣೆಯ ನ್ನು i. 
ಯಾಗವನ್ನು ಕಾಪಾಡು : ದೇಶಮಂ ನೋಡಿ ಪಾಲಿಸಧ್ವರರ ಕ್ಷೆಗೆಯ್ಕ 
ಹಾರಂಗಳಂ ಸ - ಉತ್ತೆಮಕುಲಾಚಾರನೆರಸಿ ro 
ಹೊಲತಿಯರ ಕೂಡಿ ಸಾ ಮುನಿಗಳು (ಹಚಕಾ. ೮-೨೮). 

[ಅಧ್ವರರಕ್ಷೆ* ಗೆಯ (ಆ ಕೆರ್ಯ)] 


| ಅಧ್ವರಶಾಲೆ (ನಾ). ಯಜ್ಞಶಾಲೆ; ಯಾಗಶಾಲೆ : ಅವನಿಪ ಮೆಆಕಿದ 


| 


ನಧ್ವರಶಾಲೆಯಲಿ ಮಾಡಿದ ಮಹಾಕ್ರತುವ (ಕುವ್ಕಾಅ. ೨೧-೭೦). 
[ ಅಧ್ವರ + ಶಾಲ್ವೆ] 

ಅಧ್ವರಿ (ನಾ). ಯಜ್ಞವನ್ನು ಮಾಡುವವನು; ಯಾಗದೀಕ್ಷಿತ : 
ಹೋತೃವೆ ನಾನಧ್ವರಿಯಯ್‌ ಭ್ರಾತೃವೆ ನೀನುಲಿಕಿದ ಯತ್ವಿಜರ್‌ ಯಾದ 
ವರ್‌ (ಕಾವ್ಟಾವ. ೧೭೭).  [ಸಂ. ಅಧ್ವರಿನ್‌] 

ಅಧ್ವರಿಯ (ನಾ). - ಅಧ್ವರ್ಯು : ಕರೆಸಿದರು ಯತ್ವಿಕ್ಕುಗಳನಧ್ವರಿಯ 
ನಾದನು ಯಾಜ್ಞವಲ್ಯ $ನು (ಕುವ್ಯಾಸ. ೭-೨೩). 

[< ಸಂ. ಅಧ್ವರ್ಯು] 

ಅಧ್ಯರೋಟಚಿತ (ಗು). ಯಜ್ಞಕ್ಕೆ ತಕ್ಕ, ಯೋಗ್ಯವಾದ: ಆ 
ಮಹಾಧ್ವರೋಚಿತ ರಚನಾ ವಿಶೇಷಮಂ ನಿರೀಕ್ರಿಸುವುದೆಂದು ಪುಂಡರೀ 
ಕಾಕ್ಷನನೊಡಂಗೊಂಡುಯ್ದು (ಜಗವಿ. ೧೭-೬ ವ). [ಅಧ್ವರ * ಉಚಿತ] 

ಅಧ್ವರ್ಯ (ನಾ). ವೈಭವ; ವಿಜೃಂಭಣೆ; ಅದ್ಧೂರಿ : ನಮ್ಮಾ ಬಾರ 
ಕೂರಂದು ಅಧ್ವರ್ಯದಲಿ ಬಾಳುತಿರುವಂದು ಒಂದು ಸಲ ಯಾವನೋ 
ಸನ್ಯಾಸಿ ಅರಮನೆಯ ಮುಂಗಡೆಗೆ ಬಂದು ಭಿಕ್ಷಾಂ ದೇಹಿ ಎಂದು 
ಕೂಗಿದನಂತೆ (ನವರಾ. ೨-೪೫). [ಸಂ. ಅಧ್ವರೀಯ ?] 

ಅಧ್ವರ್ಯು (ನಾ). ೧. ಯಜುರ್ವೇದವನ್ನು ಬಲ್ಲವನಾಗಿ ವೇದಿಕೆ 
ಯನ್ನು ರಚಿಸುವುದು ಮೊದಲಾದ ಕೆಲವು ವಿಶೇಷ ಕರ್ಮಗಳನ್ನು 
ಮಾಡುವ ಪುರೋಹಿತ : ಖಯಖಷಿಗಳ್‌ ಅಧ್ವರ್ಯೂದ್ಲಾತೃಹೋತಾ 
ರರುಂ ಖಯತ್ತಿಜರುಂ ಸಾಮಾಜಿಕರುಮಾಗೆಸೆದರ್‌ (ರಾಮಾಶ್ವ. ೪೬-೨೬) ; 
ಅಧ್ವರ್ಯು ಎಂಬುವನು ಯಜುರ್ವೇದ ಮೂಲಕ ಹೋಮ ಮೊದಲಾ 
ದುವನ್ನು ಮಾಡುತ್ತಾನೆ (ಹಿಂದಸಾ. ೧೫೭) ; ನಾನು . ಮಾಠರಸ 
ಗೋತ್ರದ ಕಲ್ಪಶಾಖೆಯ ಅಧ್ವರ್ಯುವಾದ ಕೇಶವದಾಸನೆಂಬ 

ಬ್ರಾಹ್ಮಣನು i ೧೬-೪). ೨. ಯಜ್ಞ ದಲ್ಲಿ ಭಾಗವಹಿಸುವ 

ಪುರೋಹಿತ. ೩. ಯಜ್ಞ ಸವನ್ನು ನಡಸುವವನು. ೪.ಮುಂದಾಳು; 
ನಾಯಕ. [ಸಂ.] 


ಅಧ್ಯಶ್ರಮ 


ಅಧಶ್ರಮ (ನಾ). ದಾರಿನಡೆದು ಆದ ಆಯಾಸ; ಪ್ರಯಾಣದ 
ಬಳಲಿಕೆ; ಅವನಿಪಂಗಧ್ವಶ್ರಮಂ ಪಿಂಗುವಂತು ನಿಶಾನಿರ್ಗಮ 
ಸೂಚಕಂ ತಳರ್ದು ತೀಡಿತ್ತೊಂದು ಮಂದಾನಿಲಂ (ಕಾದಂಉ. ೪೨೮) ; 
ಮುರುಹಿ ನಿಂದವು ಕೊಡಹಿದವು ಕೇಸರವನಧ್ವಶ್ರಮದ ಢಗೆ ಪರಿಹರಿಸೆ 
ನೀೀಕೊಳು ಹೊಗಿಸಿದನು ಹರಿ ಹಯಚತುಷ್ಟಯನ (ಕುವ್ಯಾದ್ರೋ. 
೧೦-೩೪). [ಅಧ್ವ * ಶ್ರಮ] 
ಅಧ್ವಸಹ (ನಾ). ಮಾರ್ಗಾಯಾಸವನ್ನು ಸಹಿಸಬಲ್ಲವನು: ನಿಡಿಯಂ 
ಕರ್ಕಶಲೋಮನಧ್ವಸಹನನ್ಯಸ್ತ್ರೀಧನಾಂಹೋರತಂ ನಿಡುಗೋಣಂ 
ಶಠನಂಗನಿರ್ಗತ ಶಿರಾಜಾಲಂ ಘಟಪ್ರೋದ್ಭವಂ (ಜಾತತಿ. ೧೭-೧೧). 
[ಅಧ್ವ * ಸಹ] 
ಅಧ್ವಾನ, (ನಾ). - ಅಧ್ವ ೧: ಸಂದ ಗತಪ್ರತ್ಯಾಗತಮೆಂದೀ ಕೃತಿಯೊಂದಿ 
ವಕ್ಕೆ ಗೆಲ್ಲುಂ ನೀಂ ಪೇಟಿಕ್ಟೊಂದೆರಡು ಮುಕ್ತಕೆಂ ಪೆಜರೊಂದೊಂದಧ್ವಾ 
ನಮೇಂ ಕುರುಳ್ಗೆಳೆ ಸವಣಾ (ಶಾಂತಿಪು. ೧೨-೭೪) ; ಪ್ರಣುತಗುಣರೆನಿಪ 
ವಿಬುಧಾಸ್ರಣಿಗಳ" ಕೆಯ್ಯೊಂಡು ಫೊಗಟಕ ಸಲೆ ನೆಗಟ್ಟುವು ಧಾರಿಣಿಯೊಳಗೆ 
ನಾಗವರ್ಮನ ಗುಣವರ್ಮನ ಶಂಖವರ್ಮನಧ್ವಾನಂಗಳ್‌ (ಕಾವ್ಯಾವ. 
೧೮೫). (ಸೆಂ. ಅಧ್ವನ್‌] 
ಅಧ್ವಾನ್ಕ (ಗು). ೧. ದನಿಯಿಲ್ಲದ; ಹೀನಸ್ಪರವುಳ್ಳ. (ನಾ). 
೨. ಕಾಡು; ವನ: “ಇರದಾಪತ್ತುಮರಣ್ಯ ಹೀನಸರಮಿಂತಧ್ವಾನ 
ಮಕ್ಕುಂ ೫ (ನಾನಾರ. ೧೬೫) ; ಅಧ್ವಾನಪದಪರಿಶ್ರಮಶ್ರಾಂತರ್‌ ನಿದ್ರಾ 
ಛ[ರ] ಪರವಶರಾಗಿರೆ (ಸಂಸಭಾ. ೩-೧೦ ವ). ೩. ಕಷ್ಟ; ತೊಂದರೆ; 
ಅಪತ್ತು : ನಿಮ್ಮಡಿನೀಮೆನಗೆ ಪ್ರಾಣೋಪಕಾರಂಗೆಯ್ದಿರ್‌ ನಿಮಗೇನಾನು 
ಮಧ್ವಾನಮಾದಾಗಳೆನ್ನಂ ನೆನೆದೊಡಾಂ ಬಂದು ದೇವರಸೇವೆಯಂ ಮಾಡಿ 
ಫೋಪೆನ್‌ (ಪಂಚತಂ. ೧೧೦-೬); ವಿದ್ಯವೇ ತಾಯ್ತಂದೆ ಬುದ್ಧಿಯೇ 
ಸೋದರನು ಅಧ್ವಾನಕಾದರವ ನೆಂಟಿ ಸುಖದಿ ತಾನಿದ್ದುದೇ ರಾಜ್ಯ 
(ಸರ್ವಜ್ಞ.೧೩೨೨) ; ಅಧ್ವಾನಕಾಲದಲ್ಲಿ ಮಧ್ಯಾಹ್ನದ ಊಟವೋ (ಗಾಜಿ). 
೪. ತುಂಬ ಹದಗೆಟ್ಟ ಸ್ಥಿತಿ; ಅಸ್ತವ್ಯಸ್ತತೆ: “... ನಮ್ಮ ಸ್ಕೂಲು 
ಟೈಂಟೀಬಲ್ಲು ತುಂಬಾ ಅಧ್ವಾನ...” (ಸ್ವಾಮಿಸ್ನೇ. ೧೫೬). [ಸಂ.] 
ಅಧ್ಚಾನಸಂಗೀತ (ನಾ). ತೀರ ಹದಗೆಟ್ಟ ಸಂಗೀತ: ಇವಳು 
ಷೂಟಂಗ್‌ ಸಮಯದಲ್ಲಿ ಅದನ್ನು ಅಭ್ಯಾಸಮಾಡಿ ಅಧ್ವಾನಸಂಗೀತದ 
ಸವಿತೋರಿದಳು ! (ನಾಡಿಗೇ. ೫೯). [ಅಧ್ವಾನ್ಯ* ಸಂಗೀತ] 
-ಅನ್‌ (ಪ್ರ). ಪುಲ್ಲಿಂಗ ಸಾಧಕ ಪ್ರತ್ಯಯ : ಶ್ರೀಮತ್ಕದಂಬಪನ್‌ ತ್ಯಾಗ 


ಸಂಪನ್ನನ್‌ ಕಲಭೋರ [ನಾ] ಅರಿಕಕುಸ್ಥಭಟ್ಟೋರನಾಳೆ (ಮೈಅರಿ. | 
೧೯೩೬, ೧೬-೩; 450); ತಾಂ ತೊನ್ನನಾಗಿ ಮುರುಂಟದ ಕೈಯುಂ 
ಕಾಲುಂ ಬೆರಸು (ವಡ್ಡಾರಾ. ೧೨೨-೨೨), ಮೆಲ್ಲೆರ್ದೆಯನ್‌ ನಿಡುವಣೆ 


ಯನ್‌ (ಕೈಪಿಡಿ. ೩೫). 


-ಅನ "ಅನೆಯ್ಮ' ನೋ. 


ಅನಂಗ (ಗು). ೧. ಶರೀರವಿಲ್ಲದ. (ನಾ). ೨. ಮನ್ಮಥ : ಬಿರಯಿಗಳ 
ನಿಸಲನಂಗಂಗರಲಂಬಿನ ಪೊದೆಯನಖಳ ವನದೇವತೆಯರ್‌ ವಿರಚಿಸಿ 


ನೀಡಲ್‌ ಬಂದಂತಿರಲಿೆಸೆವರ್‌ ಪುಷ್ಪ ಮಾಲಿಕಾಧಾರಿಣಿಯರ್‌ (ಪುಸ್ಪಪು. 


೨-೭೯); ಬೇಡವೆಣ್ಣಂದು ನಿಂದೆಡೆಯೊಳ್ನಿಲ್ವನನಂಗನಾಂತು ಮುಗು 
ಳಂಬಂ ಪುಷ್ಪಕೋದಂಡಮಂ (ರಾಜಶೇ. ೫-೧೧೨) ; ಅನಂಗನ ಶಕ್ತಿಯ 
ಮುಂದೆ ಯಾವುದು ತಾನೆ ನಿಲ್ಲುವುದು? (ಆರ್ಯಕ. ೯೬). &. ಆಕಾಶ. 


೪. ಗಾಳಿ. ೫. ಮನಸ್ಸು. 


[ಸಂ.] 


ಅನಂಗಪರವಶೆ (ನಾ). ಕಾಮಕ್ಕೆ ಅಧೀನಳಾದವಳು : ರತ್ನಮುದ್ರಿಕೆ 
ಯೊಳ್‌' ಬರೆದ ಶ್ರೀಪಾಲನಾಮಾಕ್ಷರಂಗಳಂ ಕಂಡಾಕೆಯುಮನಂಗಪರ 


ನಶೆಯಾದಳ್‌ (ಚಾವುಂಪು. ೧೦೫-೧೮). [ಅನಂಗ* ಪರವಶೆ] 


ಅನಂಗೇಭ 


| ಅನಂಗಸಾಶ (ನಾ). ಮನ್ಮಥನ ಹಗ್ಗ : ಕಣ್ಣೆಸೆದಳ್‌ ನನರತ್ನೆಮಾಲೆ 

ಸೆಂದಳದೊಳನಂಗಪಾಶಮೆನೆ ಕೈಕೆ ಮನೋಜನ ಬಯ್ತ ಬಯ್ಕ್ಯೆ ವೋಲ್‌ 
(ಪಂರಾಮಾ. ೩-೪೨), [ಅನಂಗ * ಪಾಶ] 

ಅನಂಗಮುದ್ರೆ (ನಾ). ೧. ಮನ್ಮಥನ ಮುದ್ರಿಕೆ. ೨. ಮನ್ಮಥ 

|. ಪರವಶತೆಯನ್ನು ಸೂಚಿಸುವ ಭಂಗಿ --ಆಕಾರ : ಕಲಶಕುಚಂ 

| ಕದಕ್ಕದಿಸೆ ಸುರ್ಕುಸಿರಿಂ ನಡುಗಿತ್ತು ಚಿತ್ತಂ... ಜಾನಕಿಗೆ ಮುದ್ರಿಕೆ 

|. ಕೊಟ್ಟುದನಂಗಮುದ್ರೆಯಂ (ಪಂರಾಮಾ. ೧೧-೮೮). [ಅನಂಗ * ಮುದ್ರೆ] 


ಬಟ್ಟಿ ನಂತೆ ಸೊಗಯಿಸುವ ಸಂಸಾರಸಾರೋದಯನ ಬಿಂಬಾಧರಮನಂಗ 
ರಾಗರಸದುರುಳಿಯಂತಾದುದು (ಪಂಪಭಾ.೨-೩೯ ವ). [ಅನಂಗ*- ರಾಗ] 

ಅನಂಗರಾಜ (ನಾ). ಕಾಮ; ಮನ್ಮಥ: ರಾಜಿಸುತಿರ್ದುವು. .. 
ಮತ್ತಷಟ್ಟಿ ದೀರಾಜಿಯ ವರ್ಣಸಂಕರತೆಯಿಂದೆ ಕೊಳಂಗಳನಂಗರಾಜ 
ನೀರಾಜನಲೀಲೆಗೆಂದು ರತಿ ತೀಪವಿದ ಬಣ್ಣವುರಂಗಳಂದದಿಂ (ಜಗವಿ. 
೪-೬೫). [ಅನಂಗ * ರಾಜ] 

15 ಅನಂಗರಾಜ್ಯ (ನಾ). ಕಾಮನ ರಾಜ್ಯ: ಒರ್ವಳನಂಗರಾಜ್ಯಲಕ್ಷ್ಮೀ 
ವಿಭವಂ ಗೃಹಾಂಗಣದ ಮುಂದೆಸೆದಿರ್ದವೊಲೊಪ್ಪಿ ತೋಆಕಿದಳ್‌ 
(ಶಾಂತಿಪು. ೮-೮೩). [ಅನಂಗ * ರಾಜ್ಯ] 

ಅನಂಗರಿಪು (ನಾ). ಮನ್ಮಥನ ಶತ್ರು; ಶಿವ: ಲಿಂಗನಿಷ್ಠೈಕಪ್ರಲೀನನು 
ಭೃಂಗಿನಾಥನನಂಗರಿಪುನರ್ಧಾಂಗಿಯಹ ಪಾರ್ವತಿಗೆ ನಮಿಸದೆ (ಬಸಪು. 
೫೩-೩೬). [ಅನಂಗ ರಿಪು] 

ಅನಂಗಲೋಕ (ನಾ). ಮನ್ಮಥನ ಲೋಕ: ಫಣಿಲೋಕಮನುಗ್ರ 
ನಾಗಸಾಧನದಿನನಂಗಲೋಕಮನನೂನರತಿ ಪ್ರಮದಾಂಗದಿಂದದೇನನು 
ಕರಿಸಿತ್ತೊ ರಾಜಭವನಂ (ಶಾಂತಿಪು. ೩-೧೨). [ಅನಂಗ * ಲೋಕ) 

| ಅನಂಗವೈರಿ (ನಾ). - ಅನಂಗರಿಪು : ಲಿಂಗಮೂರ್ತಿಗೆ ಕೂರ್ಪ ಬಸವಂ 
ಜಂಗಮಾರ್ಚಕನಾದಿಬಸವನನಂಗವೈರಿಯ ಶರಣರೊಳು ಸಲೆ ಸಂದ 
ದಾಸೋಹಿ (ಬಸಪು. ೧-೩೨). [ಅನಂಗ ವೈರಿ] 

| ಅನಂಗಸಂಗಿ (ನಾ). ಕಾಮಾಸಕ್ತಿಯುಳ್ಳವನು : ಕೂಡಲ ಸಂಗನ 
ಶರಣರ ಬಂದ ಬರವ ನಿಂದ ನಿಲವ ಅನಂಗಸಂಗಿಗಳಿತ್ತ ಬಲ್ಲರು (ಬಸವ. 
೧೨೫). [ಸಂ. ಅನೆಂಗಸಂಗಿನ್‌] 
30 ಅನಂಗಸುಭಗ (ನಾ). ೧. ಮನ್ಮಥನಂತೆ ಸೌಂದರ್ಯವುಳ್ಳವನು. 
೨. ನ್ಯೂನಾಂಗನಾಗಿರುವ ಸುಂದರ; ಅಂಗರಹಿತನಾದ ಸುಂದರ 
(?) ೧, ೨: ಮತ್ತಮಾ ನೃಪಂ... ಅನಂಗಸುಭಗನಾಗಿಯುಂ ಅನಂಗ 
ಸುಭಗನಲ್ತು (ಪುಷ್ಪಪು. ೯-೩೯ ವ). [ಅನಂಗ-* ಸುಭಗ] 
| ಅನಂಗಾಗ್ನಿ (ನಾ). ಕಾಮತಾಪ : ಅರಸಿಯರತನುಶ್ಯಾಮಕಾಗ್ರಂಗ 
ಕೊಳ್‌ ಸ್ನೇಹವಶಾನಂಗಾಗ್ನಿಯಂ ನೀರ್ದಳಿದು ನದಿಪುವಂತಾದನಂ 
ಭೋದಲೀಲಂ (ಶಾಂತಿಪು. ೮-೩೧). [ಅನಂಗ- ಅಗ್ನಿ] 
| ಅನಂಗಾಲೇಖನ (ನಾ). ಪ್ರೇಮಪತ್ರ: ಕಂದಿರ್ಪ ಕಂಜಾತಪತ್ರದೆ 
ಸೂಕ್ಪಾಗ್ರನಖಂಗಳಿಂ ಬರೆದನಂಗಾಲೇಖನಂ ತಾನಿದಂತಿದು (ಶಾಕುಂತ. 
೪೩-೭೭) [ಅನಂಗ ಆಲೇಖನ] 

“| ಅನಂಗಿತಿಗಡು (ನಾ). ಒಂದು ಗಿಡದ ಹೆಸರು: ಆಜನೋದ . . . 
ಅನಂಗಿತಿಗಡು, ಲವಂಗಲೋಧ್ರ) ಕಾಚು... ಇಷ್ಟನ್ನೂ ಸಮಾನವಾಗಿ 
ಚೂರ್ಣವ ಮಾಡಿ ಬೇಲದ ಹಣ್ಣಿನ ರಸವಾಗಲೀ ... ದೇಹದ ಬಲವರಿತು 

| ಕೊಡುವುದು (ಎವೈನಿ. ೩೩). [ಅನಂಗಿ * ತಿಗಡು ?] 

ಅನಂಗೇಭ (ನಾ). ೧. ಮನ್ಮಥನ ಆನೆ. ೨. ಮನ್ಮಥನೆಂಬ ಆನೆ: 
ತಳಿರ ತಲಶ್ಪಿಂದೆನಿಸಿದ ಪ್ರಧಾನಾನಂಗೇಭಂ ಬೆದಟಕಿ ನೆರೆದಿರ್ದುಂ ಮದುವೆ 

[ಅನಂಗ + ಇಭ] 


10; 


20 


25 


45 
| ಯೊಳ್‌" (ಶಾಂತಿಪು. ೬-೧೩). 


ಅನಂಗೋತ್ಸನ ೨೧೯ ಅನಂತಭೋಗನಿಲಯ 


ಅನಂಗೋತ್ಸವ (ನಾ). ಕಾಮಕ್ರೀಡೆ : ದಿವ್ಕಾಂಗನಾಭಾವಾಪಾಂಗ | | ಪೆಜತೇನನಂತಗುಣನಿಳಯನಾದಿದೇವಂ ಪಲಬರ್‌' ಮುನಿಪತಿಗಳ್ವೆರ 

ನಿರೀಕ್ಷಣಾಮೃತಕೈ ತಾನಂಗೋತ್ಸವಂ (ಆದಿಪು. ೨-೬). | | ಸಡರ್ದಪನನಶ್ಚರಾಸ್ಪದಮನೆಂಬುದಂ ಸೂಚಿಸುಗುಂ (ಆದಿಪು. ೧೬-೪೯). 
[ಅನಂಗ + ಉತ್ಸವ] | [ಅನಂತ * ಗುಣ] 

ಅನಂತ (ಗು). ೧. ಕೊನೆಯಿಲ್ಲದ; ಮೇರೆ ಮಾರಿದ; ಗಣನಾತೀತ | | ಅನಂತಗೊಂಡೆಹುಲ್ಲು (ನಾ). ಒಂದು ಜಾತಿಯ ಹುಲ್ಲು (ಮೈಔಗಿ. 
ವಾದ; ಅಸಂಖ್ಯವಾದ : ಸ್ವಸ್ತಿಶ್ರೀಪ್ರಿಯನರ್ಜುನೋರ್ಜಿತಯಶಂ ; 5 ೪೯-೯೬೯). [ಅನಂತ * ಗೊಂಡೆ* ಹುಲ್ಲು (ಆ ಫುಲ್‌)] 
ವಾಜೀಶ ಯಾನೋತ್ಸವಂ ನ್ಯಸ್ತಾನಂತಸುಭೋಗ ಭೋಗಿನಿನುತಂ (ಎಕ. | ,1 ಅನಂತಚತುಷ್ಟಯ (ನಾ). [ಜೈನ] ತೀರ್ಥಂಕರರಾಗುವವರಿಗೆ 
೪, ಬೇಲೂರು. ೧೧೪-೩ ; 1173); ಜೀವವು ಮಾಯೆಯಲ್ಲ ಅದು ಅನಾದಿ, | ಕರ್ಮಪರಿಣಾಮಗಳು ನಷ್ಟವಾದ ಮೇಲೆ ಉಂಟಾಗುವ ನಾಲ್ಕು 
ಅನಂತ (ರಾಮಾನೆ. ೧೧೬). (ನಾ). ೨. ಗುಂಪು; ಸಮೂಹ: “ನಿಕರಂ | ಗುಣಗಳು. ಅವು ಅನಂತಜ್ಞಾನ, ಅನಂತದರ್ಶನ, ಅನಂತ 
ನಿಕಾಯಂ . . . ಪೇಟಿಕಮನಂತಂ ರಾಶಿ ಚಯ ಕುಳಮೆನಲ್‌ ಮತ್ತೆ, | ಸುಖ, ಅನಂತವೀರ್ಯ : ಅನ್ಗಳಿಸಿದನಂತಚತುಷ್ಟಯ ವಿಳಾಸಿ ಕೈವಲ್ಯ 
ಸ್ತೋಮಕ್ಕೆ ನಾಮಮಕ್ಕುಂ? (ಮಂಗರಾ. ೧೨೬-೧). ೩. ವಿಷ್ಣು. 10 | ಲಕ್ಷ್ಮಿಯಂ ಯತಿ ಪಡೆದಂ (ಆಪು. ೧೦-೧೪). [ಅನಂತ + ಚತುಷ್ಟಯ] 
೪. ಕೃಷ್ಣ: ಸರೋಜಿಯಂ ಮೆಚ್ಚಿ ಪೊಗಟ್ಟು ಜಲಕ್ರೀಡೆಯಾಡಲ್‌ |  ಅನಂತಜ್ಞಾನ (ನಾ). [ಜೈನ] ಅನಂತಚತುಷ್ಟಯಗಳಲ್ಲಿ ಒಂದು : 
ಬಗೆದು ತಾನುಮನಂತನುಮಂತಃಪುರ ಪರಿವಾರಂಬೆರಸು (ಪಂಪಭಾ. ಸೂಕ್ಷ್ಮರೂಪನುಮನಂತಜ್ಞಾನಾದಿ ಗುಣರೂಪನುಂ (ಆದಿಪು. ೨-೧೦ ವ); 
೫-೫೮ ವ). ೫. ಶಿವ; ಈಶ್ವರ. ೬. ಬಲರಾಮ: “ಬಲದೇವ, | ದುರಿತಾರಾತಿಯನಿಳ್ಳಿ ಗೆಲ್ವುದುಮನಂತಜ್ಞ್ಞಾನಮುಂ ತಾನಿದಚ್ಚರಿಯೆಂ 
ಬಲಭದ್ರಃ ... ಅನಂತಃ ... ಹಲಾಯುಧಃ - ಈ ೧೮ ಬಲದೇವನ ಬಂತೆ... ನಿನ್ನೊಳ” ಕರಂ ದೊರೆವೆತ್ತಿರ್ದುದು (ಸುಕುಮಾ. ೪-೫೨). 


| 
i 
i 
| 
| 
| 
| 
| 


ಫೆಸರ್‌ (ಹಲಾಯು. ೬-೨೯) ; ರೋಹಿಣಿಗನಂತನಂದುದಯಿಸಿದಂ 15] [ಅನಂತ * ಜ್ಞಾನ] 

(ಜಗವಿ. ೨-೮೮) ; ತೋಯಜನಾಭನನಂತಸಹಾಯಂ ನಲಿದಿಂತು ವತ್ಸ | | ಅನಂತತೆ (ನಾ). ಕೊನೆಯಿಲ್ಲದಿರುವುದು; ಪರಿಮಿತಿಯಿಲ್ಲದಿರುವುದು: 
ಕುಲಮಂ ಕಾದಂ (ಜಗನಿ. ೩-೭೭). ೭. ಸರ್ಪರಾಜ; ಆದಿಶೇಷ: ಆವರು ವಿಶ್ವದ ಅನಂತತೆ ಮತ್ತು ಅಪರಿಮಿತ ವ್ಯಾಪಕತೆಗಳನ್ನರಿಯಲಿಲ್ಲ 
*ಘನದನಂತಂ ವಾಸುಕಿಪ್ರಬಲ ತಕ್ಷಕಾಖ್ಯನು ಸುಕಾರಕ್ಕೋಟಿಕೆಂ » (ಯಕ್ಕಾರ. ಪೀ ೫). [ಸಂ. ಅನಂತತಾ] 


(ಮಂಗರಾ. ೧೧೯-೪). ೮, ಆದಿಶೇಷನ ತಮ್ಮ ವಾಸುಕಿ. ೯. ಆಕಾಶ; | | ಅನಂತದರ್ಶನ (ನಾ). ೧. ಪರಿಮಿತಿಯಿಲ್ಲದ ನೋಟ. ೨. [ಜೈನ] 
ವಾಯುಮಂಡಲ: ಕಾಂತಾರದಲ್ಲಿ ಕಣ್ಗಾಣದಳಲುತ್ತಿರಲನಂತ ನುಡಿ |20 ಅನಂತಚತುಷ್ಟಯಗಳಲ್ಲಿ ಒಂದು: ಸಮ್ಯಕ್ತ ಒಮುಮನಂತಜ್ಞಾನಮು 


ಯಿತ್ತಹೋ ಸಾರಂಗಧರಕುವರ ದುಃಖವೇತಕೆ ಸೈರಿಸು... ಎನಲ್‌| . ಮನಂತದರ್ಶನಮುಂ... ಎಂಟುಂ ಗುಣಂಗಳಾತ್ಮಾಯತ್ತಮಾಗೆ 
(ಗುರುಚಾ. ೧೩-೫೩). ೧೦. ಭೂಮಿ. ೧೧. [ಜೈನ] ಹದಿನಾಲ್ಕನೆಯ! | (ಶಾಂತಿಪು. ೧೨-೫೧ ವ). ೩. ಅನಂತದರ್ಶನವುಳ್ಳವನು : ಇತ್ತ ಚಕ್ರ 
ತೀರ್ಥಂಕರ : ಅನಂತ... ಎಂಬಿಪ್ಪತ್ತುನಾಲ್ಕು ತೀರ್ಥಕರರ್‌ | |  ವರ್ತಿಗೃಹೀತಸದ್ಮರ್ಶನನನಂತದರ್ಶನನಂ ತ್ರಿಶುದ್ಧಿಯಿಂ ತ್ರಿಃಪ್ರದಕ್ಷಿಣಂ 
(ಚಾವುಂಉ. ೪೨೦-೧೪); ಅನಂತಜಿನ್ನಾ ಮನೆನಿಪ್ಪನೀಗೆಮಗನಂತ | |. ನೆಯ್ದ (ಚಂದ್ರಪು. ೭-೨೭ ವ). [ಅನಂತ * ದರ್ಶನ] 


ಜಿನೇಂದ್ರನನಂತಸೌಖ್ಯಮಂ (ಅನಂಪು. ೧-೧). ೧೨. [ಜೈನ] ಒಂದು |25| ಅನಂತ(ನ)ಗೊಂಡೇಸೊಪ್ಪು (ನಾ). ಒಂದು ಜಾತಿಯ ಸೊಪ್ಪಿನ 
ಪ್ರದೇಶದ ಹೆಸರು: ಲೋಕಮಸಂಖ್ಯಾತ ಪ್ರದೇಶಿಯಾಗಿಯುಂ| : ಗಿಡ; ಬೋಳದರಗ. [ಅನಂತನಗೊಂಡೈ * ಸೊಪ್ಪು) 
ಅನಂತ ಪ್ರದೇಶಕಲಿತಸ್ಯಂಧಕ್ಕಂ ಅನಂತಾನಂತಪ್ರದೇಶೋಪೇತಸ್ಯಂಧಕ್ಕಂ| | ಅನಂತಪೀಠೆ (ನಾ). ಆದಿಶೇಷನ ಆಕಾರವುಳ್ಳ ಪೀಠ: ಬಳಿಕಾ 
ಆಧಾರಮಪ್ಪುದು ನಿರೋಧಮಲ್ಲು (ತತ್ತ್ವಪ್ರ. ೨೩೪); ಪುದ್ಧಲದಲ್ಲಿ| | ಶಿವಾರ್ಚನೆಗುಪಯುಕ್ತಮಾಗಿ ಅನಂತಪೀಠ, ಕಮರಠಪೀಠ, ಶೇಷಪೀಠ, 
ಸಂಖ್ಯಾತ, ಅಸಂಖ್ಯಾತ, ಅನಂತಗಳೆಂಬ ಮೂರುವಿಧ ಪ್ರದೇಶಗಳಿರು ಸಿಂಹಪೀಠ, ಪದ್ಮಪೀಕ... ಎಂದುಪಕಲ್ಪಿತಮಾದ ದಿವ್ಯಮಂಟಪ 
ವುವು (ಹಿಂದಸಾ. ೮೧). 130 ಮಧ್ಯಗತ ಸಿಂಹಾಸನಕ್ಕೆ (ವಿವೇಕ. ೧೦೪). [ಅನಂತ ಪೀಠ] 
ಅನಂತಚತುರ್ದಶಿ, ಅನಂತನ ವ್ರತ ಅನಂತಪದ್ಮನಾಭ ವ್ರತ - | | ಅನಂತಪ್ರಬೋಧ (ನಾ). ೧.೨ ಅನಂತಜ್ಞಾನ. ೨. [ಜೈನ] ಅನಂತ 
ಭಾದ್ರಪದ ಶುಕ್ಲಪಕ್ಷದ ಚತುರ್ದಶಿ ದಿನದಂದು ಕಲತಗಳನ್ನಿಟ್ಟು| :  ಜನ್ಥಾನವುಳ್ಳವನು; ಸರ್ವಜ್ಞ: ಪರಮಾತ್ಮನೆನ್ನನೆಂದೊಡೆ ಚರಮಾಂಗ 
ಆಚರಿಸುವ ಒಂದು ವ್ರತ. [ಸಂ.] |  ಪ್ರಮಿತನಖಿಳಲೋಕಸಮಾನಂ ನಿರವಯವ ನಿರಂಜನ ನಿರ್ದುರಿತನನಂತ 


ಅನಂತಕಾಂತಿ (ನಾ). ಮೇರೆ ಮಾರಿದ ಪ್ರಕಾಶ; ಅತಿಶಯವಾದ | ಪ್ರಬೋಧದರ್ಶನಸೌಖ್ಯಂ (ಯಶೋಚ. ೪-೨೭). 
ಕಾಂತಿ: ಹರಿಸೀಠದೊಳ್‌ ದಾಂಗುಡಿವಿಟ್ಟುದನಂತಕಾಂತಿ ಶಾಂತೀಶ್ವರನಾ |35 [ಅನಂತ ಪ್ರಬೋಧ] 
(ಶಾಂತಿಪು. ೧೦-೮೩). [ಅನಂತ ಕಾಂತಿ] | ಅನಂತಭೋಗ (ನಾ). ೧. ಅಪರಿಮಿತವಾದ ಸುಖ. ೨. ಆದಿಶೇಷನ 


ಅನಂತಕಾಯ (ನಾ). [ಜೈನ] ಅನಂತ ಜೀವಗಳಿರುವ ವನಸ್ಪತಿ: 
ಜೈನಸಿದ್ಭಾಂತದೆ ಪ್ರಕಾರ ಹಸಿರು ತೊಪ್ಪಲುಗಳಿಗೆ ಎರಡು ಅವಸ್ಥೆ ಗಳಿವೆ. 
ಒಂದು ಸಪ್ರತಿಷ್ಠಿತ. ಇನ್ನೊಂದು ಅಪ್ರತಿಷ್ಮಿ ತ. ಸಪ್ರತಿಷ್ಮಿತ ಅವಸ್ಥೆ ಯಲ್ಲಿ 
ವನಸ್ಪತಿಯೊಳಗೆ ಅಗಣಿತ ಜೀವಗಳು ವಾಸಿಸುತ್ತವೆ. ಎಂತಲೇ ಆ 
ವನಸ್ಪತಿಗೆ ಅನಂತಕಾಯವೆಂದು ಹೇಳಲಾಗಿದೆ (ಜೈನಪ. ೪೭೧). 


ಶರೀರ. ೧, ೨: ಕೆಮಳಾಕ್ಷಂ ಪುರುಸೋತ್ತಮಂ ವಿಬುಧಲೋಕಾಹ್ಲಾ 

| ದನಂ ದ್ವಿಷ್ಟದೈತ್ಯಮದಧ್ವಂಸನನಂತಭೋಗಯುತನುರ್ವೀದಾರ ಧೌರೇ 

| ಯಂ (ಎಕ. ೪, ಅರಸೀ. ೬೨-೧೬; 1177); ಅನಂತಭೋಗಲಸದಂಗಂ 

4; ... ಅಪ್ರತಿಮನೆನ್ಮಂ ಪಾಲಿಕೆ (ದಿವ್ಯಚ. ೧-೧). "ಅನೆಂತಭೋಗ 
| ನಿಲಯ? ಪರಾ. [ಅನಂತ * ಭೋಗ] 


[ಅನಂತ * ಕಾಯ] | | ಅನಂತಭೋಗನಿಲಂಯ (ನಾ). ೧. ಅಪರಿಮಿತವಾದ ಸೌಖ್ಯಕ್ಕೆ 
ಅನಂತಗಣನೆ (ನಾ). ಮೇರೆ ಮಾರಿದ ಲೆಕ್ಕು; ಅಸಂಖ್ಯಾತವಾದ | ಆವಾಸವಾಗಿರುವವನು. ೨. ಆದಿಶೇಷನ ಶರೀರವೇ ನೆಲೆಯಾಗಿ 
ಲೆಕ್ಕ : ಕವಿಗಳುಮನಾದಿ ಲೋಕೋದ್ಭವರಪ್ಪೈದಜಿಂದನಂತಗಣನಾನು ಉಳ್ಳವನು. ೧, ೨: ಶ್ರೀಯುವತೀಪ್ರಿಯಂ ಬಲಯುತಂ ಬಲಿದರ್ಪ 


ಗತಂ (ಕವಿರಾ. ೨-೪೭). [ಅನಂತ * ಗಣನೆ] 


45] ಹರಂ ಜಿತಾರಿದೈತೇಯನನಂತಭೋಗನಿಲಯಂ (ಗದಾಯು. ೧-೧); 
ಅನಂತಗುಣ (ನಾ). ಅಸಂಖ್ಯಾತವಾದ ಗುಣ: ಕನಸುಗಳಿವು ಪೆಣ 


ಅನಂತಭೋಗನಿಲಯಂ ಲಕ್ಷ್ಮೀಸಮೇತಂ... ತೋಡಾಯ್ತುಪೇಂದ್ರಂಗೆ 


ಅನಂತಭೋಗೀಶ್ವರ 


ಮಜ್ಜನಕಂಗೀ ಮರನೆಂದು ಮಾಮರಕ್ಕೆ ಕಾಮಂ ಕೊಟ್ಟನಾತಿಥ್ಯಮಂ 
(ಪುಷ್ಪಪು. ೮-೮೦). [ಅನಂತ + ಭೋಗ * ನಿಲಯ] 
ಅನಂತಭೋಗೀಶ್ವರ (ನಾ). ಸರ್ಪರಾಜ; ಆದಿಶೇಷ: ಅನಂತ 
ಭೋಗೀಶ್ವರನಾ ದೇವಕಿಯ ಗರ್ಭಡೊೊಳ್‌ ಜನಿಯಿಸಿದಂ (ಜಗವಿ.೨-೬೦). 

[ಅನಂತ ಭೋಗ +೬ ಈಶ್ವರ] 
ಅನಂತಮಡಿ (ಗು). ೧. ಲೆಕ್ಕವಿಲ್ಲದಷ್ಟು ಸಲದ; ಹಲವು 
ಬಾರಿಯ : ನಮಗಿಂತ ಅನಂತಮಡಿ ಶಕ್ತಿವಂತನೂ ಗುಣವಂತನೂ ಆದ 
ಪರವಸ್ತುವೊಂದಿರುವುದು (ಜಗದಾ. ೨೦೭). (ನಾ). ೨. ಲೆಕ್ಕವಿಲ್ಲ 
ದಷ್ಟು ಸಲ, ಬಾರಿ : ಮರಳಿ ತನಗರ್ಪಿಸಲು ಕೊಟ್ಟುದನನಂತಮಡಿ 
ಮಾಡಿ ಪರಿಪರಿಯಲಿಂದುಣಿಸಿ ಸುಖಸಾಗರದಿ ಲೋಲಾಡಿಸುವ (ಹಸಾರ. 
೨-೧೫). [ಅನಂತ * ಮಡ್ಡಿ] 
ಅನಂತಮಣಿ (ನಾ). ೧. ಅಪರಿಮಿತವಾದ ರತ್ನ ; ಲೆಕ್ಕವಿಲ್ಲದಷ್ಟು 
ರತ್ನ. ೨. ಸೂರ್ಯ: ಆ ಮಂಟಪಂ. .. ದಿವದಂತನಂತಮಣಿಕಿರಣಾ 
ಲಂಕೃತಮುಂ (ರಾಜಶೇ. ೮-೮ ವ). [ಅನಂತ * ಮಣಿ] 
ಅನಂತಮರ (ನಾ). ಒಂದು ಜಾತಿಯ ಮರೆ (ಮೈಔಗಿ. ೬೬-೧೩೩೭). 
[ಅನಂತ * ಮರ] 
ಅನಂತರ, (ಗು). ೧. ಅಂತರವಿಲ್ಲದ; ಒಳಭಾಗವಿಲ್ಲದ. ೨. ವಿರಾಮ 
ವಿಲ್ಲದ; ಎಡೆಬಿಡದ. ೩. ವ್ಯತ್ಯಾಸವಿಲ್ಲದ. [ಸಂ.3 
ಅನಂತರ, ಅನಂತರಂ (ಅ). ಅದು ಆದಬಳಿಕ; ಆಮೇಲೆ; ಆ 
ತರುವಾಯ : ಕೊಡಗೂಸು.... ಕಾಂತೆ ಮಡಗಿದ ಜನ್ನಿಗೆಯ ಪಾಲಂ 
ತೆಗೆದು ಚೆನ್ನಾಗಿ ಕಾಸಿದನಂತರದೊಳಾ ತರುಣಿವೊಬ್ಬಳವಳೆದು (ಬಸಪು. 
೧೪-೫) ; ಅನಂತರದಲ್ಲಿ ಆ ರೇನೆಯನ್ನು ತೆಗೆದು ಕಬ್ಬಿಣದ ಕೊಪ್ಪರಿಗೆ 
ಯೊಳಗೆ ಹಾಕಿ (ಮುಂಬಯಿ. ೪-೫೫)- ಅನಂತೆರೆಂ: ಮತ್ತಮಾಗಾಮಿ 
ಕಾರ್ಯಮನಆಕಪಿ ಪರಸಿ ಪೋಪುದುಮನಂತರೆಂ (ಜಗವಿ. ೩-೨೬ ವ). 

[ಆ ಅನಂತರೈ] 
ಅನಂತರಂ "ಅನಂತರ ನೋ. 
ಅನಂತರೂಪ (ನಾ). ೧. ಅಪರಿಮಿತವಾದ ಆಕಾರ; ಅಸಂಖ್ಯ 
ವಾದ ಆಕಾರ: ಮುರಾಂತಕನಗಣಿತೋಪಮ ಮಹಿಮನಲ್ಲಾ ಸಗುಣ 
ನಿರ್ಗುಣನಾ ಮಹಾತ್ಮನನಂತರೂಪವನು ವಿಗಡಿಸಲು ಜಯವಹುದೆ 
(ಕುವ್ಯಾಭೀ. ೧-೨೧). ೨. ಅಸಂಖ್ಯಾತವಾದ ಆಕಾರವುಳ್ಳವನು : 
ಅಂತ್ಯರಹಿತನನಪ್ರಮೇಯನನಂತರೂಪನನಂಘಿ ಭಜಕಭವಾಂತಕನನು 
ದ್ಹಂಡ ದೈವವ ಕಂಡನಬುಜಭನ (ಕುವ್ಯಾಕ. ೬-೧೮). 

[ಅನಂತ * ರೂಪ] 
ಅನಂತವಸ್ತುಪ್ರಕಾಶಿ (ಗು). ಎಲ್ಲ ಪದಾರ್ಥಗಳೂ ಗೋಚರವಾಗು | 
ವಂತೆ ಮಾಡುವ : ಮಾನಕಷಾಯಂ ಮುನಿಪತಿಗೆ ಪೋಗೆ ಪುಟ್ಟಿದು 
ದನಂತವಸ್ತುಪ್ರಕಾಶಿ ಕೇವಳಬೋಧಂ (ಆದಿಪು. ೧೪-೧೪೫). 

[ಸೆಂ. (ಅನಂತ + ವಸ್ತು * ಪ್ರಕಾಶ * -)] 
ಅನಂತವಿಧ (ನಾ). ಹಲವು ಬಗೆ; ಅನೇಕ ರೀತಿ: ಸವಿಶೇಷೋಕ್ತಿ 
ಗಳುಮನಂತವಿಧಂಗಳನಂತಭೇದವದಜಂ ಮಾರ್ಗಂ (ಕನಿರಾ. ೨-೪೭). | 

[ಅನಂತ * ವಿಧ] ` 140 
ಅನಂತನೀರ್ಯ (ನಾ). ೧. ಅಪರಿಮಿತವಾದ ಶಕ್ತಿ; ವಿಶೇಷವಾದ 
ಪರಾಕ್ರಮ: ನಿನ್ನೊಳ್‌ ಕರಂ ದೊರೆವೆತ್ತಿರ್ದುದನಂತನೀರ್ಯಮು 
ಮನನಂತಾನಂತ ಸೌಖ್ಯಾಸ್ಪದಂ (ಸುಕುಮಾ. ೪-೫೨), ೨. ಅತ್ಯಧಿಕ 
ಪರಾಕ್ರಮವನ್ನುಳ್ಳವನು. ೩. ಒಬ್ಬನ ಹೆಸರು: ಆ ರಾತ್ರಿಯೊಳಿಂ 
ತನಂತವೀರ್ಯಂ ಕೆಂಡಂ (ಆದಿಪು. ೧೬-೪೬). ೪. [ಜೈನ] ಅನಂತ |45 
ಚತುಸ್ವಯಗಳಲ್ಲಿ ಒಂದು. [ಅನಂತ * ವೀರ್ಯ) 


5 


10 


15 


20 


35 


೨.೨೮. 


ಅನಂತೆ 


ಅನಂತಶಯನ (ನಾ). ೧. ಆದಿಶೇಷನ ಮೇಲೆ ಮಲಗುವವನು ; 
ವಿಷ್ಣು : ಆಂತನಂತಂ ಅನಂತಶಯನನಾಜ್ಞೆಯಿಂ ಬಂದು ದೇವೀ 
ಗರ್ಭದೊಳ್‌ ನೆಲಸೆ (ಜಗನಿ. ೨-೬೦ ವ). ೨. ಒಂದು ನಗರದ ಹೆಸರು. 

[ಅನಂತ * ಶಯನ] 

ಅನಂತಸಂಜ್ಞ (ನಾ). "ಅನಂತ? ಎಂಬ ಹೆಸರುಳ್ಳವನು : ತಮಾಲ 
ಧಾತ್ರೀರುಹಮೂಲ ಭೂತಲಕೆವರ್ಪನನಾಗಳನಂತಸಂಜ್ಞನಂ ಚಾರಣ 
ಯೋಗಿಯಂ ನೃಪತಿ ಕಂಡಂ (ಚಂದ್ರಪು.೩-೬೯). [ಸಂ. ಅನಂತಸಂಜ್ಞಾ] 

ಅನಂತಸುಖ (ನಾ). ೧. ಅಪರಿಮಿತವಾದ ಸೌಖ್ಯ ; ಕೊನೆಯಿಲ್ಲದ 
ಆನಂದ: ಸಮಂತಿರಿಸುವೆನನಂತಸುಖಸಂಗತ ಮಂಗಳ ಕಾರಣಂಗಳಂ 
(ಕನಿರಾ. ೨-೧೦೨) ; ನಿಮ್ಮ ನೋಟವನಂತಸುಖ ಕೂಟಿ ಪರಮಸುಖ 
. « « ಕೂಡಲ ಸಂಗಮದೇವಯ್ಯಾ (ಬಸವ. ೪೯೧). ೨. [ಜೈನ] 
ಅನಂತ ಚತುಷ್ಪಯಗಳಲ್ಲಿ ಒಂದು. [ಅನಂತ * ಸುಖ] 

ಅನಂತಸೌಖ್ಯ (ನಾ). ಇ ಅನಂತಸುಖಣ: ಭವಸಂಭವದೋಷದೂಷ 
ಜೋದಂತಮನಂತಸೌಖ್ಯನಿರತಂ (ಶಾಂತಿಪು. ೧೨-೨೯). 


| 
| [ ಅನಂತ + ಸೌಖ್ಯ] 


ಅನಂತಾಂಶ (ನಾ). ಅನಂತನ ಒಂದು ಅಂಶ: ಎಲೆ ಮಾಯಾದೇವಿ 
, ೬೬ ನೀಂ ದೇವಕೀಗರ್ಭದ ಶಿಶುವನನಂತಾಂಶಮಂ ಕರ್ಷಣಂಗೆಯ್ದು 
(ಜಗವಿ. ೨-೫೮, ೫೯). [ಅನಂತ + ಅಂಶ] 

ಅನಂತಾಖ್ಯ (ನಾ). ೧. ಲೆಕ್ಕವಿಲ್ಲದಷ್ಟು ಹೆಸರು. ೨. ಅನಂತ ಎಂಬ 
ಹೆಸರುಳ್ಳ ವಸ್ತು ಅಥವಾ ವ್ಯಕ್ತಿ: ಅನಂತಾಖ್ಯಮೆಂದು ಭೂಮಿಯಂ 
ತಿಗುರಿದಿರುಪಿಯುಂ (ಜಗವಿ. ೯-೫೩ ವ). [ಅನಂತ + ಆಖ್ಯ] 

ಅನಂತಾತ್ಮಕ (ನಾ). ಲೆಕ್ಕವಿಲ್ಲದಷ್ಟು ಬಗೆಯುಳ್ಳದ್ದು : ಇಂತಿಂತೆ 
ಪೇಲಸ್ಕೊಡೆಲ್ಲಮನೆಂತಾತ್ಮಕಮಕ್ಕುಮಾ ವಿರುದ್ಧದ ಭೇದಂ (ಕವಿರಾ. 

[ಸಂ. (ಅನಂತ * ಆತ್ಮಕ)) 


೧-೧೧೦). 


ಚ ಅನಂತಾಧಾರ (ನಾ). ೧. ಕೊನೆಯಿಲ್ಲದ ಆಶ್ರಯ. ೨. ವಿಷ್ಣುವಿನ 


ಆಶ್ರಯಸ್ಥಾನ. ೩. ಆದಿಶೇಷನ ಆಸರೆ: ಆ ಮಹಾರ್ಣವಂ... 
ಮುಕ್ತಾಧಾರಮಾಗಿಯುಮನಂತಾಧಾರಮುಂ . . . ಎನಿಸಿದುದು (ಜಗವಿ. 
೧-೪೪ ವ). [ಅನಂತ ೬ ಅಧಾರ] 


| ಅನಂತಾನಂತ (ನಾ). ಕೊನೆಯಿಲ್ಲದಷ್ಟು ; ಬಹಳ ಹೆಚ್ಚು: ಇವು 
30 | 
| ಕೆತ್ತಲ್ಪಟ್ಟ 


ಗಳೆಲ್ಲ ಬಹು ಸುಂದರವಾಗಿ ಸೌಮ್ಯ ಕೋಮಲವಾಗಿ ಅನೆಂತಾನಂತವಾಗಿ 
ದ್ದುವು (ಶಾಂತಲಾ. ೧೪೦). [ಅನಂತ + ಅನಂತ] 


ಇತಿ ವ ಬಟ "ಬ 


। ಅನಂತಾನುಬಂಧಿ (ನಾ). [ಜೈನ] ಅನಂತಕಾಲದವರೆಗೆ ಜೀವನನ್ನು 
| ಹುಟ್ಟುಸಾವುಗಳ ಸಂಸಾರದಲ್ಲಿ ಸುತ್ತಾಡಿಸುವ ಕ್ರೋಧ ಮಾಯ 
| 


ಮಾನ ಲೋಭಗಳೆಂಬ ಕಷಾಯಗಳು : ಮಿಥ್ಯಾದರ್ಶನಾನಂತಾನು 
ಬಂಧಿ ಕ್ರೋಧ ಮಾನ ಮಾಯಾಲೋ ಭಾಭಿಭೂತರುಂ (ಅಜಿಪು. ೧೧-೭ 
ವ) ; ಅನಂತಾನುಬಂಧಿ ಕ್ರೋಧಮಾನ ಮಾಯಾ ಲೋ ಭಂಗರ್ಳ 
ಸಮ್ಯಕ್ತ್ವಮನಾಗಲೀಯವು (ತತ್ತ್ವಪ್ರ. ೨೯೪); ಅನಂತಾನುಬಂಧಿ 
ಕ್ರೋಧ ಮಾನಾದಿ ಚತುಃಕಷಾಯವ್ಯಪಾಯಮುಂ (ಪುಷ್ಪಪು. ೧೪-೧೬ 
ವ). [ಅನಂತ * ಅನುಬಂಧಿ] 
ನಂತೆ (ನಾ). ೧. ಭೂಮಿ: ಅಂತಕಾಂತಕನೊಡನೆ ಕಡುಮಾಲಾಂತು 
; ಕಾಮನು ನರುಷ ವರುಷಕನಂತೆಯೊಳು ಜನವಅಯಲೆಲ್ಲಾ ಬೇಪುತಿದ್ದ 
ಹನು (ಬಸಪು. ೫೪-೫೦) ; ನೀರ್‌" ನಭದಿಂದನಂತೆಯಲಿ ಬಿದಡ್ಡೊಡನೆಯಾಂ 
ತಪುದೊ ಬಗೆಬಗೆಯಪ್ಪ ರುಚಿಯ (ಶ್ರೀರಾಚ. ೧-೧೭). ೨. ಪಾರ್ವತಿ. 
೩. ತುರುಚಿಯ ಗಿಡ. ೪. ಅಳಲೆಯ ಕಾಯಿ. ೫. ಹಿಪ್ಪಲಿ. 
೬. ನೆಲ್ಲಿಯ ಕಾಯಿ. ೭. ಗರಿಕೆ. ೮. ಅಮೃತವಳ್ಳಿ. ೯. ಸೊಗದೆ 
ಬೇರು; ನೆಲಮಾಗಳಿ. (ಸಂ. ಆನಂತಾ] 


ಅನಂತೇಶ ೨೨೧ 


ಅನಂಶೇಶ (ನಾ). ಭೂಮಿಯ ಒಡೆಯ; ರಾಜ: ಆನಂತೇಶನಸ್ತ್ರಗಳ 


ನುಳಿದು ತನ್ನ (ದಿಲೀಚ. ೨-೫೮). [ಅನಂತ + ಈಶ] 
ಅನಕ, "ಅನ್ನಕ್ಕಂ 2 ನೋ. 
ಅನಕ್ಕ (ನಾ). ಕೀಳು; ಅಧಮ (ಕ): ಅನಕೆಂ ಕುಂಡಲಿ ಭಾಭ್ರು 


ವೀರ್ಯನತಿಲೌಲ್ಯಂ ... ನಿರ್ದಯನಲ್ಪವೀರ್ಯನೆನಿಪಂ ಚಾರಾಯಣಂ | 5 
ಜತ್ತಡಂ ತನುಹೀನಂ PO ತ್ಯಕ್ಷಕಂದರ್ಪನೊಳ್‌ 
(ಮದತಿ. ೧-೫೨). [ಆ ಅಣಕ್ಕ?] 


ಅನಕಟ್ಟುಹುಲ್ಲು (ನಾ). ಒಂದು ಬಗೆಯ ಹುಲ್ಲು (ಮೈಔಗಿ. 
೧೩-೨೩೯). [ಅನಕಟ್ಟು * ಹುಲ್ಲು (ಆ ಪುಲ್‌)] 
ಅನಕರ “ಅನ್ನಕರ' ನೋ. 
ಅನಕಾ "ಅನ್ನ ಸಂ? ನೋ. 
ಅನಕು (ನಾ. "ಟ್ಟ ಿಯಲ್ಲದುದು ; ನೀರಾದುದು (ಸ್ಕಾಂಡರ್‌). 
[< ಅಳಕ ?] 
ಅನಕೋಜ (ನಾ). ಒಬ್ಬಾತನ ಹೆಸರು: ಪಟಣದ ಕಂಚಗಾಜ 
ಮಾರಾಳನಿಂದೋಜನ ಮಕಳು ಕಾಳೋಜ ಅನಕೋಜಗಳು ಮಾಡಿದು 
(ಎಕ. ೪, ಬೇಲೂರು. ೬೧-೪ ; 1395). [ಅನಕ? * ಓಜ] 
ಅನಕ್ಷರ (ನಾ). ೧. ಉಚ್ಚರಿಸಲು ಯೋಗ್ಯವಲ್ಲದ್ದು; ಅವಾಚ್ಯ; 
ಅಸಂಬದ್ಧವಾದ ನುಡಿ. ೨. ಉಚ್ಚರಿಸಲಾಗದ್ದು. ೩. ವಿದ್ಯೆಯಿಲ್ಲ 
ದವನು. "ಅನಕ್ಷರ ಜಠರ? ಪರಾ. [ಸಂ.] 
ಅನಕ್ಷರಜಠರ (ನಾ). ಓದುಬರಹ ಇಲ್ಲದವನು; ಫಿರಕ್ಷರಕುಕ್ಷಿ: 
ಸಕಳಕಳಾಕುಶಲಂಗೆ ವುಟ್ಟಿಯುಮನಕ್ಷರಜಠರರೇವಂದೆವೆಂಬ ಕಸ್ಟತೆ 
ಯೊಳಂ (ಸುಕುಮಾ. ೨-೩೨ ವ). [ಅನಕ್ಷರ * ಜಠರ] 
ಅನಕ್ಷರತೆ (ನಾ). ಓದುಬರಹ ಬಾರದಿರುವುದು : ಅನಕ್ಷರತೆ ಹೋದ 
ಹೊರತು ದೇಶದ ಏಳಿಗೆಯಾಗಲಾರದು (ರೂಢಿ). "ಸಾಕ್ಷರತೆ ? ಪರಾ. 
[ಸಂ. ಅನಕ್ಷರತಾ) 25 
ಅನಕ್ಷರಧ್ವನಿ (ನಾ). ಅಸ್ಪಷ್ಟವಾದ ಶಬ್ದ ; ಅಕ್ಷರಗಳನ್ನು ಗುರುತಿ 
ಸಲು ಶಕ್ಯವಲ್ಲದ ಧ್ವನಿ: “ಮತ್ತೇಳುನಾದದೊಳನಕ್ಷರಧ್ವನಿಯೊಳ 
ಮುದಾತ್ತವನುದಾತ್ತ ಸ್ವರಿತಮೆಂಬ ರನದೊಳ್ಳೆವತ್ತೆರಡು ಸಂಖ್ಯೆ ಯಕ್ಷರ 
ದೊಳಾ ಪ್ರತ್ಯಾಭಿಹಾರದೊಳ್‌ ಸ್ವರಮೆನಿಕ್ಕುಂ ೫ (ಮಂಗರಾ. ೧೪೬-೩೬). 
(ಅನಕ್ಷರ * ಧ್ವನಿ] 
ಅನಕ್ಷರಸ್ಥ (ನಾ). ಓದುಬರಹ ಬಾರದವನು; ಅವಿದ್ಯಾವಂತ : 
ಒಂದು ವರ್ಷದ ಅವಧಿಯಲ್ಲಿ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿ ಮಾಡಿ 
(ಕನ್ನನು. ೧-೭). [ಸಂ.] 
ಅನಕ್ಷರಾಳಾಪ (ನಾ). ಅಕ್ಷರಗಳು ಸ್ಪಷ್ಟವಾಗಿ ಕೇಳದ ಮಾತು; 
ಅಸ್ಪಷ್ಟ ವಾದ ಮಾತು; ತೊದಲಿ ಭಕತ ಅನಿಮಿತ್ತ ದರಸ್ಮಿತದಿಂ |35 
ವಸತರ « «ಎ ಹರಿಯೆಸೆದಂ (ಜಗನಿ. ೩-೨೮). 
[ಅನಕ್ಷರ * ಅಳಾಪ (ಇ ಆಲಾಪ)] 
ಅನಗತ್ಯ (ನಾ). - ತಸ : ವಿಜ್ಞಾನಶಾಸ್ತ್ರವನ್ನು ವಿನಿಧಶಾಖೆ 
ಗಳಾಗಿ ವಿಂಗಡಿಸಿರುವರು. ಪ್ರೌಢಶಾಲೆಯಲ್ಲಿ » ಹಾಗೂ ಮೊದಲ 
ತರಗತಿಗಳಲ್ಲಿ ಅದು ಅನಗತ್ಯ (ie ೧೭೦). [ಂ.] 
ಅನಗಾರ (ನಾ). [ಜೈನ) 'ಮನೆಯಿಲ್ಲದವನು : ಸಾಗಾರಮನಗಾರ 
ಮೆಂದು ಧರ್ಮಮೆರಡು ತೆಜನಕ್ಕು ೦ (ಚಾವುಂಉ. ೪೬೦-೧೮) ; ಅಗಾರೀ | 
ವ್ರತಿಕಂ ಮನೆಯುಳ್ಳನುಂ, ಅನಗಾರಕ್ವ - ಮನೆಯಿಲ್ಲದನುಮೆಂದಿತ್ತೆಆಂ | 
(ತತ್ತ್ವಪ್ರ. ೨೭೫). "ಅಗಾರ' ಪರಾ. (ಸಂ. ಅನಗಾರಿನ್‌] 
ಅನಗಾರಕೇವಳಿ (ನಾ). [ಜೈನ] ಮನೆಯಲ್ಲಿ ವಾಸಮಾಡದ, | ಆ 
ಕೇವಲ ಜ್ಞಾ ನವನ್ನು ಪಡೆದ ಮುನಿ: ತೀರ್ಥಕರ ಗಣಧರಾನಗಾರ 


ಕ 
ಟಾ 


ಸ್ಪಷ್ಠ 


40 


ಅನತ 


ಕೇವಳಿಗಳ ಪರಿನಿರ್ವಾಣಕ್ಷೇತ್ರಡೊಳ್‌ (ಆದಿಪು. ೧೫-೧೬ ವ). 
[ಅನಗಾರ + ಕೇವಳಿ (ಎ ಕೇವಲಿ)] 
ಅನಗಾರವೇಳೆ (ನಾ). [ಜೈನ] ಜೈನವ್ರತಿಗಳು ಚರಿಗೆಗಾಗಿ 
ಸಂಚರಿಸುವ ಸಮಯ, ಕಾಲ: ಆ ಮುನೀಂದ್ರೋತ್ತಮಂ... 
ಅನಗಾರ ವೇಳೆಯೊಳ್‌ ಮಾದಿರಾಭಿಧಾನಪುರಕ್ಕೆ ಚರಿಗೆಗೆವರೆ ( ಶಾಂತಿಪು. 
೧೧-೧೦೬ ವ). [ಅನಗಾರ + ವೇಳೆ] 
ಅನಗಾರಸಮಯ (ನಾ). [ಜೈನ] = ಅನಗಾರವೇಳೆ : 
ಸಮಯದೊಳ೯ ದ್ವಾರಾಪೇಕ್ಷೆಯೊಳಿರೆ (ಶಾಂತಿಪು. ೬-೬೯ ವ). 
[ಅನಗಾರ * ಸಮಯ] 
ಅನಘ (ನಾ). ೧. ಪಾಪರಹಿತ : ಸನ್ಯಾಸನವಿಧಿ ಇನ್ನು ಮುಡಿಪ್ಪಿದಾರ್‌ 
ನಾಗಸೇನಮನಘಂ ಗುಣಾಧಿಕಂ (ಎಕ. 11, ೩೪-೨; 700) ; ಜನನಿನುತ 
ನನಘನನುಪಮನನುನಯಪರನರಸನಿನಿಸು ನೆನೆನೆನೆದು (ಕವಿರಾ. ೨-೪೦); 
ಅನಘ ನಿನ್ನಗಲಿ ಅರಗಳಿಗೆ ಜೀವಿಸಲಾಜಕಿ (ಪ್ರೌಢರಾ. ೭-೨೮). 
೨. ದೋಷರಹಿತ. &. ನಿರಪರಾಧಿ.`೪. ಶುಚಿ. (ಸಂ.] 
ಅನಘಸ್ಥಾನ (ನಾ). ಪಾಪವಿಲ್ಲದ ಸ್ಥಳ; ದೋಷರಹಿತ ಪ್ರದೇಶ : 
ಮುಕ್ತಿಯ ಸುಖದೊಂದಾದಾನಮನುಪಮಾನಮನಾದಿನಿರಸ್ತಾವಸಾನ 
ಮನಘಸ್ಥಾನಂ (ಶಾಂತಿಪು. ೯-೧೨೧). [ಅನಘ + ಸ್ಥಾನ] 
ಅನಫೆ (ನಾ). ಪಾಪರಹಿತಳು ; ನಿರ್ದೇೋಷೆ: ಅನಫೆ ನಿನ್ನ ಕೋಪಾಗ್ನಿ 
ಯಿಂದ ಕೌರವರು ಬೆಂದುಹೋಗದಿರುವುದು ಅವರ ಭಾಗ್ಯವೇ ಸರಿ 
(ಭೀಸ್ಮಚ. ೧೧೬)- (ಸೆಂ. ಅನಘಾ] 
ಅನಚ್ಛ (ಗು). ತಿಳಿಯಾಗಿರದ ; ಕೊಳಕಾದ ; ನಿರ್ಮಲವಲ್ಲದ ; 
ಕದಡಿದ. [ಸಂ.] 
ಅನಡುಹ (ನಾ). ೧. - ಅನಡ್ವ. ೨. ಒಬ್ಬ ಖುಸಿ. [ಸೆಂ ಅನಡುಹ್‌] 
ಅನಡುಹಿ (ನಾ). ಹಸು: “ಉಸ್ರಾ, ಅರ್ಜುನೀ, ರೋಹಿಣೀ, ಅನಡುಹೀ, 
ಅನಡ್ವಾಹೀ -ಈ ೫ ಹಸು? (ಹಲಾಯು. ೪೫-೧೧೪). 
[ಸಂ. ಅನಡುಹೀ] 
ಅನಡ್ಡ (ನಾ). ಎತ್ತು; ಗೂಳಿ: “ಉಕ್ಷಂ ವೃಷಂ . .. ಅನಡ್ವಂ 
ಬಲಾಧ್ಯಕ್ಷಮಾ ವೃಷಭಂ... ಎತ್ತೆನಿಕ್ಕುಂ ೫ (ಮಂಗರಾ. ೫೩-೧). 
[ಸಂ. ಅನಡ್ವಾ) 
ಅನಡ್ಚಜಿಹ್ವೆ (ನಾ). ಎತ್ತಿನ ನಾಲಗೆ ಗಿಡ; ಸೀಮೆ ಓಮು: “ಎತ್ತು 
ನಾಲಗೆಯನಡ್ವಜಿಹ್ವೆಯೆನಿಕ್ಕು” (ಮಂಗರಾ. ೪೪-೪೬). [ಅನಡ್ವ * ಜಿಹ್ವೆ] 
ಅನಡ್ವವಾಹ (ನಾ). ಎತ್ತನ್ನು ವಾಹನವಾಗಿ ಉಳ್ಳವನು ; 
*ಪ್ರಚಂಡದೆತ್ತೇಜುವನನಡ್ವವಾಹಂ * (ಮಂಗರಾ. ೭೩-೨೬). 
[ಅನಡ್ವ + ವಾಹ] 
ಅನಡ್ಜಾಹ.(ನಾ). - ಅನಡ್ವ : ಬಿಡದಿರೆಡಬಲಕೆನುತೆ ಸುತ್ತಲುಂ ಕಟ್ಟ 
ಕೊಂಡಡಿಗಡಿಗೆ ಬೀಸಿದರ್‌ ಸಿಕ್ಕಿದುದನಡ್ವಾಹಮುಡಿ ಕೊಚ್ಚು ತತ 
ಯಿಆಿಯೆನುತ್ತಿ ಕೋಳಾಹಳದೊಳುಖುಬಿದರ್‌ ವೃಷಪತಿಯನು ( ಚೆಬಪು. 
೪೪-೧೫). [ಸಂ.) 
ಅನಡ್ವಾಹಿ (ನಾ). - ಅನಡುಹಿ : 4ಉಸ್ರಾ . .. ಅನಡ್ವಾಹೀ -ಈ ೫ 
ಹಸು” (ಹಲಾಯು. ೪೫-೧೧೪). (ಸಂ. ಅನಡ್ವಾಹೀ] 
ಅನಡ್ವಿ (ನಾ). - ಅನಡುಹಿ : “ರೋಹಿಣಿಯನಡ್ವಿ ಯರ್ಜುನಿ ವೃಷೆಗೋ 
ವೃಷಭವಾಹಿಯೆನೆ ಹಸು ೫ (ಮಂಗರಾ. ೫೩-೩). [ಸಂ. ಅನಡ್ವೀ) 
ಅನತ (ಗು). ೧. ಬಗ್ಗಿಲ್ಲದ; ನೆಟ್ಟಿಗಿರುವ. ೨. ನಮಸ್ಕರಿಸದ ; 
ವಿನಯವಿಲ್ಲದ; ಗರ್ವಿಷ್ಟನಾದ ; ಅನತೋದ್ಹಪ್ತಾರಿ « ೬ ೫ ಪಾಳರನ 
ದಟಲೆದಾಟಂದು ಜೀಯಯ್ಯ ಬಾಪ್ರೆಂಬಿನೆಗಂ ಪಾದಾನತಕ್ಷತ್ರಿಯ (ಎಕ. 
ಘನಮಹತ್ಯವೆನಿಪ್ಪ ಗದೆಯಿಂದನತ 


ಅನಗಾರ 


VIL, ಶಿಕಾರಿ. ೧೬೯-೫ ; 1062) ; 


ಅನತಾರಾತಿಬಳೆ ೨.೨೨ ಅನನ್ಯಸಾಮಾನ್ಯ 


ಪರವಾದಿಗಳೆನಿಪ ಗರ್ಜನೆಯ ಮೃಗಸಂದೋಹಮಂ ಬೆಂಬತ್ತಿ ನುರ್ಗೊತ್ತಿ | | ಅನನುಕರಣ (ಗು). ಅನುಕರಣವಲ್ಲದ : ಇದೇ ತತ್ತ್ವನನ್ನು ಇಂದಿನ 

(ಬಸಪು. ೩೪-೩೫). [ಸಂ.] i i “ ಅನನುಕರಣ ” (Non representational) ಕಲೆಗಳಿಗೂ ಅನ್ವಯಿಸ 
ಅನತಾರಾತಿಬಳೆ (ನಾ). ತಗ್ಗಿ ನಡೆಯದ ವೈರಿಗಳ ಗುಂಪು; | | ಬಹುದು (ಅರಿಕಾ. ೧೩೯ ಅಡಿಟ). [ಸಂ.] 

ಗರ್ವಿಷ್ಠರಾದ ಶತ್ರುಗಳ ಸೈನ್ಯ: ಅನತಾರಾತಿಬಳಕ್ಕೆ ದಣ್ಯ ್ಲಧರನಿರ್ಪ | 1 ಅನನುಕೊಲ (ಗು). ಅನುಕೂಲವಲ್ಲದ; ವಿರುದ್ಧವಾದ; ಪ್ರತಿ 

ನಿಲ್ಲ ೯ಪಂ ಕಾಮಿನೀಜನ ಕೇಳೀವಿಭವಕ್ಕೆ ಚಿತ್ತ 3 ಭನನಿಪ್ಪ ೯ನ್ಲಿಆ ಎರ್ಪಂ| 5 ಕೂಲವಾದ. (ಸಂ. 

(ಸೌಇಇ. 2ರ್ಮ್ಮ ೭೪-೨೬ ; 1112). [ಅನತ + ಅರಾತಿ * ಬಳ್ಳ (ಇ ಬಲ್ಯ)] | ಅನನುಗಾಮಿ (ಗು). ಅನುಸರಿಸಿ ಬಾರದ; ಜೊತೆಯಲ್ಲಿ ನಡೆಯದ: 
ಅನತಿಕಾಲ (ನಾ). ಸ್ವಲ್ಪ ಹೊತ್ತು, ಕಾಲ: ಈಗಿನ ಬೊಂಬಾಯಿ| | ಆ ಸಡ್ವಿಕಲ್ಪದೊಳ್‌ ಅನುಗಾಮಿಯೆಂಬುದು ಭಾಸ್ಫರಪ್ರಕಾಶದವೊಲ್‌ 

ನಗರ ಇರುವ ಪ್ರದೇಶದಲ್ಲಿ ಅರತ ಕತತ ಬಡೆ. ಎಜು ಪಾಳುದ್ವೀಪ | ಎತ್ತವೋಪಡಂ ಒಡವರ್ಪೆದು ಅನನುಗಾಮಿಯೆಂಬುದು ಗೃಹಪುರುಷಾ 

ಗಳಿದ್ದವು (ವಾಡಾನ. ೧). (ಸಂ. (ಅನತಿ * ಕಾಲ)) ಕರ್ಣಿತವಚನದವೊಲ್‌ ಪುಟ್ಟದಲ್ಲಿಯೆ ಕಿಡುಗುಂ (ತತ್ತ್ವಪ್ರ. ೬೮). 
ಅನತಿಜರಠ (ಗು). ಹೆಚ್ಚು ಮುಪ್ಪಾಗದ; ಮಧ್ಯಪ್ರಾಯದ ; ಹೆಚ್ಚು NO (ಸಂ. ಅನನುಗಾಮಿನ್‌] 

ಜೀರ್ಣಿಸಿ ಹೋಗದ ಅನತಿಜತೆತಕರ್ಣಿಕಾಮುಕುಳಸ್ಕೂ ತ್ರಿ ಚತುದ | | ಅನನುನಾಸಿಕ (ನಾ). ಅನುನಾಸಿಕವಲ್ಲದ್ದು; ಮೂಗಿನ ಸಹಾಯ 

ಸುವರ್ಣಕಂದೋದರ ಕಂಧರೆಂ... ಇದು SARL (Ed | | ವಿಲ್ಲದೆ ಉಚ್ಚರಿಸಬಹುದಾದ ವರ್ಣ: ಅನುನಾಸಿಕಮುಂ ಯನಲ 

೧೩-೪೫ ವ). (ಸಂ. (ಅನತಿ * ಜರಠ)] | ಮನನುನಾಸಿಕಮುಂ ದಲೆಂಬರ್‌ (ಶಮದ. ೧೬). (ಸಂ. 
ಅನತಿದೂರ (ನಾ). ಸ್ವಲ್ಪ ದೊರ; ಸಮಾಪ: ತನಗನತಿದೂರದೊಳ್‌! | ಅನನುಭೂತ (ಗು). ಅನುಭವಿಸಿಲ್ಲದ ; ಕಂಡು ಕೇಳದ : ಶ್ರೀಮೂರ್ತಿ 

ನೆಂದನವನಡೊಳ್‌ (ಸುಕುಮಾ. ಭರ್‌ ನರಾಶ್ವಗಳಿಗೆ ಅನತಿದೂರ |15 ಪದಕೆರಗುತೀ ಸನಾತನ ಜೀವಮಾ ಸನಾತನಚಿತ್ತನೀತಂ PRR 

ದಲ್ಲಿದ್ದು ಸ್ವಸ್ತಿಕದ ಆಕೃತಿಯಲ್ಲಿ ಕಂಗೊಳಿಸುವ (ಜ್ಯೋತಿರ್ವಿ. ೪೭). | ದಿವ್ಯಾನುಭೂತಿಯಿದು ಅನುಭೂತಮನನುಭೂತಂ (ಮಲೆದೇ. ೨೧-೧೦). 
(ಸೆಂ. (ಅನತಿ + ದೂರೆ)] (ಸ. 
ಅನತಿಶಯ (ಗು). ಅತಿಶಯವಲ್ಲದ; ಸಾಧಾರಣವಾದ; ಅಲ್ಪ | ತ (ನಾ). 'ಅನುರೂಪವಲ್ಲ ದಿರುವಿಕೆ; ಸಂಪ್ರದಾಯ 
ವಾದ. [(ಸಂ.] ಸ | ವಿರುದ್ಧ ತೆ. (Inconformity, ಇಂಕನಿ). (ಸಂ. ಅನನುಕೊಸತಾ] 
ಅನದ್ಯತನ (ನಾ). ಇಂದಿನದಲ್ಲದ್ದು; ಈಗಿನದಲ್ಲದ್ದು. [ಸಂ.] 120] ಅನನ ಸ ತವೆಚನ (ನಾ). ಸುಳ್ಳಲ್ಲದ ಮಾತು ; ನಿಜವಾದ ಮಾತು; 
ಅನಧಿಕಾರಿ (ನಾ). ೧. ಅಧಿಕಾರಿಯಲ್ಲದವನು: ಕ « ಅನಧಿಕಾರಿಗಳಲ್ಲಿ | 14 ಸತ್ಯವಾಕ್ಯ ಮೆನೋೀಜನಿತವುವನನಿಲತನಂಯನನನೃತವಚನ:ಪ್ರ 'ಪೃಪಂಚ 

(ಸರ್ಕಾರಿ ಅಧಿಕಾರಿಗಳಲ್ಲದ ಸ್ವತಂತ್ರ ಜೀವಿಗಳು) Ri ನಮ್ಮೂ! ೧]! | 

ಹಿರಿಯರು? ಎಂದು ಹೇಳುತ್ತಿದ್ದಾರೆ (ರಾಯಕ. ೮೦). ೨. ಅರ್ಹತೆ ಅನನ್ಯ (ಗು). ೧. ಬೇರೆಯಲ್ಲದ ; ತಾನೇ ಆದ. ೨. ತನಗಿಂತ 

ಯಿಲ್ಲದವನು; ಯೋಗ್ಯತೆಯಿಲ್ಲದವನು. [ಸಂ. ಅನಧಿಕಾರಿನ್‌] | ಬೇರಿಲ್ಲವ ; ಅದ್ವಿತೀಯ : ನಿತ್ಯನನನ್ಯನಮಳಜ್ಞಾನರೂಪವೆ ತನ್ನ ನಿಜ 
ಅನಧಿಳ್ಳ ತ (ಗು). ಅಧಿಕೃ ಹ ಅನಧಿಕೃತವಾಗಿ ಕಟ್ಟದ ಮನೆಗಳಿಗೆ ;25| ವೆಂದಜಸದು. (ಕುವ್ಯಾದ್ರೋ. ಸೂತ (ನಾ). ೩. ಒಂದನ್ನೇ 


ನಿಂತಿರೆ ನುಡಿದಂ (ಕವಿರಾ. ೨-೪೦). (ಸಂ. (ಅನನೃತ + ವೆಚನ)] 


ಮಾನ್ಯತೆಯಿಲ್ಲ (ರೂಢಿ). (ಸ. ಆಶ್ರಯಿಸಿದವನು; ಏಕನಿಷ್ಠ. ೪. ಬೇರೆಯಲ್ಲದವನು ; ಭಿನ್ನವಲ್ಲ 
ಅನಧೀನತೆ (ನಾ). ಇತರರ ಅಧೀನಕ್ಕೆ ಒಳಪಡದಿರುವುದು ; | ದವನು: ಮತಿಶೂನ್ಯಂ ಡಂಭಮಾನ್ಯಂ ವಿಷಯವಿಸರದನ್ಮಂ ವಿಮೂ 

ಸ್ವಾತಂತ್ರ್ಯ. (ನಾ 1... | |  ಥೆರ್ಗನನ್ಯಂ [ಪಾಠಾಂ. ಢಾಗ್ರಗಣ 0] (ರಕ್ತಾಶ. ೪೦). [ಸಂ.] 
ಅನಧ್ಯಕ್ಷ(ಗು). ೧. ಪ್ರತೃಕ್ತವಲ್ಲದ ; ಇಂದ್ರಿಯಾತೀತ. ೨. ಅಧ್ಯಕ್ಷ ಅನನ್ಯಜ (ನಾ). ಮನ್ಮಥ. (ಸಂ.) 

ರಿಲ್ಲದ ; ಮೇಲ್ವಿಚಾರಕರಿಲ್ಲದ. [ಸಂ.] 130, ಅನನ್ಸತ್ವ (ನಾ). ಬೇರೆಯಲ್ಲದಿರುವುದು; ಒಂದೇ ಆಗಿರುವುದು : 


ಅನಧ್ಯಯನ (ನಾ). ೧. ಅಧ್ಯಯನವಿಲ್ಲದಿರುವುದು. ೨. ಅಧ್ಯ | ಆಗ ಬಾಲಕನಾಗಿದ್ದವನೇ ಈಗ ಯುವಕೆನಾಗಿದ್ದಾನೆಂದು ಹೇಳುವುದರಲ್ಲಿ 
ಯನ ಮಾಡಬಾರದ ದಿನಗಳು; ವೇದಾಭ್ಯಾಸಮಾಡಬಾರದ | ಅನನೃತ್ವ (16000) ದ ಭಾವನೆಯಿದೆ (ಜೀವಾತ್ಮ. ೧೮೩). [ಸೆಂ.] 
ದಿನಗಳು : ಅನಧ್ಯಯನ ಕಳೆಯಿತು (ಮಾನುರಾ. ೩೭); ಅನಧ್ಯಯನದ , ! ಅನನ್ಯ ಮನಸ್ಸ (ನಾ). ಬೇರೆಯ ಕಡೆಗೆ ಮನಸ್ಸನ್ನು ಹರಿಸದವನು; 
ದಿನಗಳಲ್ಲಿ ಆಕ್ಕದಿರನ್ನು ತೋಟಕ್ಕೋ . , . ಕರೆದುಕೊಂಡು ಹೋಗುವು| | ಏಕಾಗ್ರ ಚಿತ್ತ: ಆನನ್ಯ ಮನಸ್ಯನೆಂಬೊಂ ಶ್ರವಣೇಂದ್ರಿಯ ವಿಷಯದೊಳ್‌ 
ದೆಂದರೆ ಧವರನಿಷ್ಣು ಸ ಬಹು ಹ ಇ] ೧೨೨). . [ಸಂ.] iss ನಿವರ್ತಿತಮುನಸ್ಯಂ (ಚಾವುಂಪು. ೬). [ಸೆಂ. (ಅನನ್ಯ + ಮನೆಸ್ಯ)] 

ಅನಧ್ಯಾಯ (ನಾ). ೧. ವ್ಯಾಸಂಗಕ್ಕೆ ಬಿಡುವು; ರಜ. ೨. ವೇದಾ | ; ಅನನ್ಯವೃತ್ತಿ (ನಾ). 'ಬೇರೊಂದರ ಮೇಲೆ ಗಮನವಿಲ್ಲದಿರುವುದು ; 
ಭ್ಯಾಸ ಮಾಡದವನು, --ಓದದವನು : “ಓದಿಲ್ಲದಂ ನಿರಾಕೃತಿಯ ; | ಏಕಾಗ್ರಚಿತ್ತ. [ಅನನ * ವೃತ್ತಿ) 
ನಧ್ಯಾಯನಕ್ಕು? (ಮಂಗರಾ. ೭೫-೬). [ಸೆಂ] | ಅನನ ಸಾಧಾರಣ (ನಾ). =ಅನನ್ಯಸಾಮಾನ್ಯ. [ಅನನ್ಯ ಸಾಧಾರಣ] 

ಅನನನಾಟಿ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಅನನನಾಟ' ಅನನ್ನ ಸಾಧ್ಯ (ಗು). ಬೇರೆಯವರಿಂದಾಗಲಿ ಅಥವಾ ಬೇರೆ ರೀತಿ 
ನಾಟ್ಸಾವುಣ್ಣ ಕಾಳುಗಯನ ಮಗ ಕಾಟಿಗಾವುಣ್ಣ (ಮೈಆರಿ. ೧೯೨೫, | 401 ಯಿಂದಾಸಲಿ ಸಾಧ್ಯವಾಗದ: ಇದು ಅನನ್ಯಸಾಧ್ಯ - ಶಬ್ದ 
೧೧೩-೧; 1). [2] i | ವ್ಯಾಪಾರೈಕಜನ್ಯ ಎಂದು ವ್ಯಾಖ್ಯಾನ ಮಾಡಿದ್ದಾನೆ (ಧ್ವನ್ಯಾಲೋ. ನೀಂ) 

ಅನನಸ "ಅನಾನಸ್‌? ಪೂಟಿ pt [ಅನನ್ಯ * ಸಾಧ್ಯ) 

ಅನನಾಸು "ಅನಾನಸ್‌ ನೋ. | ಅನನ್ಯಸಾಮಾನ್ಯ (ಗು). ಇತರರಲ್ಲಿಲ್ಲದೆ ಒಬ್ಬನಲ್ಲಿ ಮಾತ್ರ ಇರುವ ; 

ಅನನೀಕ (ಗು). ಸೈನ್ಯವಿಲ್ಲದ: ಕಿಂಪುರುಷರಂ ಕಾಪುರುಷರ್ಮಾಡಿ ಬಾಹ್ಲಿ | ಅಸಾಧಾರಣವಾದ : ಮೂನತ್ತುಮೂಣು ಸಾಗರೋಪಮಾಯುಸ್ಕಂ 
ಕೆರನ[ನನೀ]ಕರೆನಿಸಿ ಮಾಳವಿಗರಂ ಕೆಟಗಿವಿಗೆಯ್ಯ ಲೀಯದಾಟಂದು |45 ಬರಮನನ್ಯಸಾಮಾನ್ಯದಿವ್ಯಸುಖಮನನುಭವಿಸುತ್ತುಮಿರೆ (ಶಾ ಂತಿಪು 
(ಪಂಪಭಾ. ೬-೨೯ ವ). [ಸಂ.] ೯-೧೬೧ ವ). [ಅನನ್ಯ + ಸಾಮಾನ್ಯ] 


ಅನನ್ಯಾಸಕ್ತಿ 


ಅನನ್ಯಾಸಕ್ತಿ (ನಾ). ಬೇರೊಂದು ಕಡೆ ಗಮನವಿಲ್ಲದಷ್ಟು ಆಸಕ್ತಿ; 
ವಿಶೇಷವಾದ ಶ್ರದ್ಧೆ : ಮೇರಿಯಾ ಪಾನ್‌ಲೋವ್ನಾನ . .. ಮಧುರ 
ವಾಗಿ ಬಾಲಭಾನೆಯ್ಲಿ ತೊಡಗಿದ್ದ ಚೆಂಗೂದಲ BE ಬಳಿ 
ಅನನ್ಯಾಸಕ್ತಿಯಿಂದ ಕುಳಿತಿದ್ದಳು (ಪುನರು. ೫೨೧). 
[ಅನನ್ಯ * ಅಸಕ್ತಿ] 
ಅನನ್ಸಯ (ನಾ). ೧. ಒಂದಕ್ಕೊಂದು ಹೊಂದದಿರುವುದು ; ವಿಪ 
ರೀತವಾಗಿರುವುದು : ಹುಡುಕುತ್ತಾ ಹೋದರೆ ಆಕಾಂಕ್ಷಿಗೆ ಕೊನೆಯೆ 
ಇಲ್ಲ ** ಅದರಲ್ಲಿ ಶ್ರ ದೈಯನ್ನಿಡಲೇಬೇಕಾಗುವುದು. ಇಡದಿದ್ದ ಕೆ ಅನನ್ವ 
ಯಕ್ಕೇ ಇಟ್ಟುಕೊಳ್ಳುತ್ತದೆ (ಆರ್ಯಧ. ೩೩). ೨. [ಕಾವ್ಯಮಾ]* 
ಅನನ್ವಯಾಲಂಕಾರ : ಸಮಾಸೋಕ್ತಿ...ಅನನ್ವೇಯ... 
ದೃಲಂಕಾರಗಳೊಡೆಗೂಡಿ (ವಿವೇಕ. ೨೨೫). [ಸಂ.] 
ಅನನ್ನಯಾಲಂಕಾರ (ನಾ). [ಕಾವ್ಯನಿಸಾ] ಒಂದು ಕಾವ್ಯಾಲಂ 
ಕಾರ: "ಉಪಮಾನೋಪಮೇಯಭಾವಗಳೆರಡೂ ಒಂದರಲ್ಲಿಯೇ 
ಇದ್ದಲ್ಲಿ ಆನನ್ವಯಾಲಂಕಾರವೆನಿಸಿಕೊಳ್ಳು ವುದು > (ಕೈಪಿಡಿ. ೨೫೮). 
[ಅನನ್ವಯ + ಅಲಂಕಾರ] 
ಅನನ್ಸಿತ (ಗು). ೧. ಒಂದಕ್ಕೊಂದು ಸಂಬಂಧವಿಲ್ಲದ; ಅಸಂಬದ್ಧ 
ವೀರಸಿಂಹನು ಅದುವರೆಗೆ ತನಗುಂಟಾಗಿದ್ದ ಅನಂದವನ್ನು ಅನನ್ವಿ pL 
ಮಾತುಗಳಿಂದಲೂ ಮುಖಭಾವಗಳಿಂದಲೂ ತೋರುತ್ತ ಅಡು ಸ ( ರಾಜಾಮ. 
೨೨೫). ೨. (ಉಕ). ಅತ್ಯಂತ : ಅನಸ್ವಿತ ಅತ್ಯಾಚಾರಗಳನ್ನು ನಡೆಸ | 
ಬಹುದು (ಅಗಸ್ಟೃ. ೧೦೮). [ಸಂ.] 
ಅನಪಕಾರಿ (ಗು). ಅಪಕಾರಮಾಡದ; ಕೇಡನ್ನು ಬಗೆಯದ. 
[ಸಂ. ಅನಪಕಾರಿನ್‌] 
ಅನಪತ್ಯ, "ಅನುಪತ್ಯ' ನೋ. 
ಅನಪತ್ಯ, (ನಾ). ಮಕ್ಕಳಿಲ್ಲದವನು : ಶನಿ... 
ದಂದನಪತ್ಯಂ (ಜಾತತಿ. ೧೭-೩೪) ; ನೀನು ಅನಪತ್ಯನು: ಮಿಥ್ಯಾ ಧರ್ಮ |25 
ವನ್ನು ಆಚರಿಸುವವನು (ಭೀಷ್ಮಚ. ೯೯). ಗಂ.) 
ಅನಸತ್ಯೆ (ನಾ). ಮಕ್ಕಳಿಲ್ಲದವಳು; ಬಂಜೆ: ಅನಪತ್ಯೆ ಪತಿವ್ರತೆ ಕೈಯ 


ಉದಾತಾ 
ಅಡಿ 


115 


20 


ಎಿ.೨ರ 


10 


| ಅನಸೇಕ್ಷಕೆ (ನಾ). ೧. ಅಪೇಕ್ಷೆಯಿಲ್ಲದವನು. ೨. ಬೇಕೊಂದರ 


I 
I 
| 
Ws ನ ನಿಃಸ್ಸೃಹತೆ : ಜನ ಬದುಕಬೇಕೆಂದು ಕಾವ್ಯಮುಖದಿಂ ಪೇಳ್ದ 
| 
| 
| 


 ಹಿಂಹದೊಳ್‌ ಕೊಡಿ: | 
|  ಅನುದಿನಂ ಭುಂಜಿಸಿದ ಶವದ ಶಿರದೆಕ್ಕಿ ಯಲ್ಲನಸೇಯ ಚಾಂದ್ರಾಯಣಂ 


ಅನಭಿಜ್ಞಾತ 


| ಅನಪಾಯಕೆ (ನಾ). ಅಪಾಯದಿಂದ ದೂರಮಾಡುವವನು : ಕಾಯ 


ಜಾಂತಕನಣುಗಿನಣುಗನತಿಧೀಯುತ ವಿನಾಯಕಂ ವಿದ್ಯಾಧಿನಾಯಕೆಂ 
ತತಮತಿಸಹಾಯಕಂ ಸತತಾನಪಾಯಕನಮಾಯಕಂ ಸಲ ಚಕ ಗೆ ಮ್ಮ್ಮಂ 
ಸಂತತಂ (ಉದ್ಭದೇ. ೧-೯). [ಸಂ.] 


5| ಅನಪಾಯಿ (ಗು). ಅಪಾಯವಿಲ್ಲದ ; ನಿರಪಾಯವಾದ: ಚಂಡಪ್ರಭೆ 


ಯೊಳಜ್‌ಯಿಸುತ್ತಾಯವಸ್ಥೆ ಗಳ ಮುಟ್ಟದನಪಾಯಿಯಪ್ಪಾ (ವೀಕೈಪು. 
[ಸೆಂ. ಅನಪಾಯಿನ್‌] 


೫-೭-೧೯). 


! ಅನಸಾಯಿನಿ. (ನಾ). ೧. ನಾಶರಹಿತಳು; ಶಾಶ್ವತೆ. ೨. ಲಕ್ಷ್ಮಿ 
|. ಶ್ರೀ ನಾರಾಯಣಂಗನಪಾಯಿನಿ ಪತ್ನಿಯಾದಳ್‌ (ಎಷ್ಣುಪು. ೨-೯೩). 


[ಸಂ. ಅನಪಾಯಿನೀ] 


ನೆರವನ್ನು ಕೋರದವನು : ಅಕಾರಣಮಿನಜಕೊಳಗನಪೇಕ್ಷಕನೆನಿಸಿ 
ನೆಗಟ್ಬನಿಜಿವಚೆಡಂಗಂ (ಗದಾಯು. ೨-೮). [ಸೆಂ.] 

ಅನಪೇತ್ತಿತ (ಗು). ಬಯಸದ; ಬೇಡದ ; ಅಪೇಕ್ಷಿಸದ: ಯಾವುದು 
ನಡೆಯಬಾರದು ಎಂದು ಅವರು ಶತಪ್ರ ಯತ್ನ ಮಾಡಿದ್ದ ರೋ ಅದೇ 
ಅತ್ಮ ೦ತ ಅನಪೇಕ್ಷಿತವಾದ ರೀತಿಯಲ್ಲಿ ನಡೆದುಹೋಗಿತು. (ಮೂರುದಾ. 

[ಸಂ.] 

ಅನಪೇಸ್ಸೆ (ನಾ). ಅಪೇಕ್ಷೆಯಿಲ್ಲದಿರುವುದು ; 


WN 


ಬಯಕೆಯಿಲ್ಲದಿರು 


ಪೇಕ್ಷೆಯಿಂದ ಕವಿ ರಾಘವಾಂಕಂ (ಹಚಕಾ. ಸಹ 
a ಆನಪೇಕ್ಸಾ] 
ಅನಪೇತ (ಗು). ೧. ಹೊರಟುಹೋಗದ. ೨. ಬಿಟ್ಟಿಲ್ಲದ; ಅಗಲದ. 
೩. ಮಾರದಿರುವ ; ತಪ್ಪದೆ ಅನುಸರಿಸುವ. ಕ್‌ೆ 
ಅನಪೇಯೆ (ಗು). ಅ ಫೇ ಯವಲ್ಲದ; ಕುಡಿಯಲರ್ಹವಾದ : 


ಪುತ್ರನಳಿವು ಜನ್ಮನಿಕಾಯದಳಿವಂಗನಾಹನನ ಮಾಯಾಹನನವಂಜಚಬೇ 
ಡೆಂದನು (ಹಚಕಾ. ೧೪-೭). [ಸಂ.] 


ನೆತ್ತಿದಳ್‌ ತೊಡುಗೆಗಳ್ಳೆ ಕರಮರ್ಥಿನಿ ರೂಪಿನ ಕಣಿ ಸೂಚೀಕರ್ಮಾಯ್ತ | ಅನಫಾಯೋಗ (ನಾ). [ಜ್ಯೋತಿ] ಯೋಗಗಳಲ್ಲಿ ಒಂದು: 


ನಿಪುಣೆ ಮಿಥುನಾಲಯಾದಿಮದ್ವೇಕ್ಕಾಣಂ (ಜಾತತಿ. ೧೯-೭). 
[ಸಂ. ಅನಪತ್ಯ] 

ಅನಪರಾಧಿ (ನಾ). ಅಸರಾಧಿಯಲ್ಲದವನು; ತಪ್ಪುಮಾಡದವನು ; 
ನಿರಪರಾಧಿ (ದಕ. ಕಿ). [ಸೆಂ. ಅನಪರಾಧಿನ್‌'] 

ಅನಪರಾಧೆ (ನಾ). ಅಸರಾಧಮಾಡದವಳು; ತಪ್ಪುಮಾಡದವಳು; 
ನಿರಪರಾ ಥೆ: ಮುಳಿದೆನ ಸ್ಲನನಪರಾಧೆಯನಲಲ್ಲ ಸಿವಳನಿಂತನಾಥೆಯಂ | 
ಮೋದಿದ ಕಾಲ ಳನಾವ ಜನ್ಮ ಜನ್ಮ ೦ಗಳೊಳಗಾಗಿಯುಮಕ್ಕೆ ಮುಂದೆ | 35 
ಕೇಳ್‌ ತಿನ್ನದಿಕಿಂ (ಸುಕುಮಾ. ೫- ಡಾ (ಸಂ. ಅ] | 

ಅನಪವರ್ತ್ಕಿ (ಗು). ಕಡಮೆಯಾ ಗದ; ಕುಂದದ; ಕುಗ್ಗದ: | 
ಚತುರಶೀತಿಲಕ್ಷಣ ಪೂರ್ವಾನಸವರ್ತ್ಯಾಯುಷ್ಮನುಂ ಮ 
ಮಾಗಿ (ಅದಿಪು. ೧೫-೩ ವ). (ಸಂ. 

ಅನಪನರ್ತಿತೆ (ಗು). ಎ ಅನಪವರ್ಶಿ : ಲಕ್ಷಸಮಾಸಮಿ ೃತಾನಪವರ್ತಿತ | 40 
ದೀರ್ಫಾಯುಷ್ಯಮುಂ (ಶಾಂತಿಪು. ೧೦-೯೪ ವ). [ಸಂ. ಷೆ 

ಅನಪಾಯ (ಗು). ೧. ಅಪಾಯವಿಲ್ಲವ; ಹಾಳಾಗದ. ೨. ಭದ್ರ 
ವಾದ; ಶಾಶ್ವತವಾದ: ಕುಂಡಳೇಶ್ವರ . .. ದಂಡಿತ ಪ್ರತಿಪಕ್ಷಸಮಯ 
ನಿಕಾಯನನಪಾಯ (ಬಸಫು. ೩೨-೧). (ನಾ). ೩. ಅಪಾಯನಿಲ್ಲದ 
ಸ್ಥಿತಿ: ಇಹಪರವೆರಡುಮನನಪಾಯದೆ ಸಂಗ್ರಹಿಸಿದ ಚತುರನ ಜಸದೆಸಕ |45; 
ನುನೀ ಮಹಿಯೊಳ್ಳಿ ಸೆದೆಸೆಯೊಳ್ಳೂರಿಸಿ (ಉದ್ಭ ದೇ. ೨-೭). [ಸಂ,] 


30 


“ಸೂರ್ಯನನ್ನು ಬಿಟ್ಟು ಕುಜಾದಿ ಐದು ತಾರಾಗ್ರಹಗಳಲ್ಲೊಂದು 
ಚಂದ್ರನಿಗೆ ಹನ್ನೆರಡನೆಯ ಸ್ಥಾನದಲ್ಲಿದ್ದರೆ ಅನಫಾಯೋಗ ೫ (ಜಾತತಿ. 
ಟೀಳಿ) ; ಇನವರ್ಜ್ಯಂ ಕ್ಷಿತಿಜಾದಿಗಳ್‌ ಹಿಮಮಯೂಖಂಗಂತ್ಯದೊಳ್‌ 


[ಸಂ. (ಅನಫಾ * ಯೋಗ)) 

ಅನಫಾಸಂಭವ (ನಾ). ಅನಫಾಯೋಗದಲ್ಲಿ ಹುಟ್ಟಿದವನು : ಅನಫಾ 

ಸಂಭವನಿಂದ್ರಿಯಾರ್ಥಸುಖಿ ವಿಖ್ಯಾತಂ ಪ್ರಧಾನಂ ಸುಶೀಲನೆನಿಕ್ಕುಂ 

(ಜಾತತಿ. ೧೪-೩). (ಸಂ. (ಅನಫಾ * ಸಂಭವ)] 

ಅನಫೆ (ನಾ). [ಜ್ಯೋತಿ] - ಅನಫಾಯೋಗ. "ಅನಫಾಸಂಭವ' 
: ಪರಾ. [ಸಂ ಅನಫಾ ಆ ಗ್ರೀಕ್‌. ಅನಫೇ - ಸೋಕದ ; ಮುಟ್ಟಿದ] 
| | ಅನಭಿಜ್ಞತೆ (ನಾ). ತಿಳಿವಳಿಕೆ ಸಾಲದಿರುವಿಕೆ : ವಾಕ್ಯದೋಷವೆಂಬ 
| ದೋಷ ಬರುವುದಲ್ಲವೆ? ಎಂದು ಕೇಳುವುದು ಅವರ ಅನಇಜ್ಞ ತೆಯನ್ನೇ 
| ತೋರಿಸುತ್ತದೆ (ಧೃನ್ಯಾಲೋ. ೫೦). [ಸಂ. ಅನಭಿಜ್ಞತಾ] 
| ಅನಭಿಜ್ಞಾತ (ಗು). ಚೆನ್ನಾಗಿ ತಿಳಿಯದ; ಪರಿಚಯವಿಲ್ಲದ; 
| ಅಪ್ರ ಸಿದ್ಧ: ಅನಭಿಜ್ಞಾತ ಕುಲಕ್ರಮಂಗೆ ಪಥಿಕಂಗೇಕಾಕಿಗೊಲ್ಹೀವ 
| ಕಕ್ಕಿನೊಳೆರ್ನಪ್ಟೆ . . * ಆರಯ್ಕೆ ಸೆ ತ್ವಸ್ತು ಭಾಜನನಪ್ಪೆನ್ನೊಳೆ 
| 


| 
| 
|  ಕೂಡಿದಂದನಫಾಯೋಗಮದಕ್ಕುಂ (ಜಾತತಿ. ೧೪-೧). 
| 
| 


ಮಾಳ್ಬುದಾಕೆಗೆ ವಿವಾಹೋದ್ಯೋಗಮಂ ಕಾಗದ (ಚಂದ್ರಪು. ೬-೨೧). 


[ಸಂ.] 


ಅನಭಿಮಾನ 


ಅನಭಿಮಾನ (ನಾ). ೧. ಆತ್ಮಗೌರವವಿಲ್ಲದಿರುವುದು. ೨. ಆತ್ಮ! 
ಗೌರವವಿಲ್ಲದಿರುವವನು. ೩. ಪ್ರೀತಿ ಅಥವಾ ಆಸಕ್ತಿಯಿಲ್ಲದಿರು | 
ವುದು. ೪. 'ಅಹಂಕಾರ ಅಥವಾ ಮಮಕಾರವಿಲ್ಲದಿರುವುದು : 
ಚರಿಸುತಿರ್ದನು ಸಕಲಜೀವರ ಭರಿತಪುಣ್ಯದ ಪುಂಜದಂತಿರಲನಭಿಮಾನ | 
ದಲಿ (ನಿಭಾಗ. ೫-೮-೪೪).' [ಸೆಂ.] 

ಅನಭಿಲಪ್ಯ (ನಾ). [ಬೌದ್ಧ] ಪರಮಾರ್ಥವಾದ ಶೂನ್ಯತತ್ತ್ವವನ್ನು 
ವಿವರಿಸುವ ಶಬ್ದಗಳಲ್ಲಿ ಒಂದು: ಪರಮಾರ್ಥ ಶಾನ್ಯತತ್ವವನ್ನು 
ಅನಭಿಲಪ್ಯ, ಅನಾಜ್ಞೇಯ ಹ ಇತ್ಯಾದಿ ಶಬ್ದಗಳಿಂದ ಉಪದೇಶಿಸುವರು 
(ಹಿಂದಸಾ. ೪೧). (ಸಂ. 2] 

ಅನಭಿಷಿಕ್ತ (ಗು). ಅಭಿಷೇಕ ಹೊಂದದ ; ಪಟ್ಟಕಟ್ಚಿಲ್ಲದ: ಹೈದರ್‌ 
ಆಲ್ಲೀಖಾನ್‌ ಅನಭಿಷಿಕ್ತ ದೊರೆಯಾಗಿ ರಾಜ್ಯವಾಳಿದನು (ರೂಢಿ). 

[ಸೆಂ.] 

ಅನಭಿಷ್ಟಂಗ (ನಾ). ಅನಾಸಕ್ತಿ; ಸೋಂಕಿಲ್ಲದಿರುವುದು: ದೇಹ 
ದುಃಖತಿತಿಕ್ಸಾ ವಿಷಯ ಸುಖಾನಭಿಷ್ಟಂಗ `ಶುಭಶುದ್ಧಧ್ಯಾನಾಭ್ಯಾಸ 
ಪ್ರವಚನ ಪ್ರಭವನಾದ್ಯರ್ಥಂ (ತತ್ವ್ವಪ್ರ. ೩೪೧). [ಸಂ.] 

ಅನಭ್ಯುದಯ (ನಾ). ಅಭ್ಯುದಯವಿಲ್ಲದಿರುಕೆ; ಅಶ್ರೀಯಸ್ಸು : 
ಅದಣಿಂದಂ ಜೀವಕ್ಕಛ್ಯುದಯಮನಭ್ಯುದಯಮೆಂಬಿದಂ ಧರ್ಮಾ 
ಧರ್ಮಮತಿಯೆ ಮಾಲ್ಕುಂ (ಶಾಂತಿಪು. ೬-೨೭). [ಸಂ.] 

ಅನನಿತಂಪಚ (ಗು). “ಕೃಪಣ, ಜೀನ” (ಗಂಗಾಮ. ಆ). [ಸೆಂ.] 

ಅನಮ್ಯ (ಗು). ಬಗ್ಗಿಸಲಾಗದ; ಬಾಗದ. [ಸಂ.] 

ಅನಯ (ನಾ). ೧. ಅಕ್ರಮ; ತಪ್ಪುದಾರಿ : ಮನೆ ನಿನಗೆ ನಂದ 
ಗೋಪಾಲನ ಮನೆ ತುುಗಾರ್ತಿ ನಿನಗೆ ಮನೆನೆಂಡಿತಿ ಪಚ್ಚನೆ ಪಸಿಯ 
ಗೋವನೈ ಕರಮ[ನ] [ಪಾಠಾಂ. ನೆ]ಯದೆ ನಿನ್ನಳವಿಗಳವನಆಯದೆ 
ನೆಗಬಸ್ತಿ (ಸಂಪಭಾ. ೬-೫೨): ೨. ಅನಿಷ್ಟ್ರವುಂಟುಮಾಡುವ ವಿಧಿ; 
ದುರ್ದೈವ : “ಅನಿಸ್ಟಮಂ ಮಾಳ್ಪ ದೈವವದನಯಮೆನಿಸಿಕ್ಕು”(ಮಂಗರಾ. 
೮-೨೭). ೩. ಅನೀತಿ; ಕೆಟ್ಟ ನಡವಳಿಕೆ. ೪. ನೀತಿರಹಿತ; ನಯ 
ವಿಲ್ಲದವನು : ಮುನಿಶಾಪದಿಂ ಪಾಂಡುವಳಿಯೆ ಹಸ್ತಿನಪುರದೊಳನಯ 
ಕೌರವ ಪಾಂಡವರ್ಗೆ ಮತ್ಸರಮಾಗಿ ಮನಮೊಲ್ಲು ವಾರಣಾವತದೊಳಿರು 
ತರಗುವನೆಯೆಂ ಕಳೆದು ಪೊಜಮಟ್ಟಿರು (ಚೆಬಪು. ೫೪-೧೦). [ಸಂ.] 

ಅನರ (ನಾ). ನರನಲ್ಲದವನು ; ಅಮರ್ತ್ಯ; ದೇವತೆ. "ಅನರೇಂ 
ದ್ರೇಜ್ಯ' ಸರಾ. [ಸಂ.] 

ಅನರೇಂದ್ರ (ನಾ). ದೇವತೆಗಳ ಒಡೆಯ ; ಇಂದ್ರ. "ಅನರೇಂದ್ರೇಜ್ಯ' 
ಪರಾ. [ಅನರ ೬ ಇಂದ್ರ] 

ಅನರೇಂದ್ರೇಜ್ಯ (ನಾ). ದೇವತೆಗಳ ಗುರು; ಬೃಹಸ್ಪತಿ: ಅನ 
[ಪಾಠಾಂ. ಸು)ರೇಂದ್ರೇಜ್ಯನಿವಾಸದಲ್ಲಿ ಕನಕತ್ರಿಂಶಾಂಶಕಂ ಲಗ್ನಮಾಗೆ 
ನಿಶಾವಲ್ಲಭನಲ್ಲಿ ಕೂಡಿರೆ ಗುಣಾಘಾನ್ವೀತೆ.. ಸ 
೨೨-೮). [ಅನರೇಂದ್ರ + ಇಜ್ಯ] 

ಅನರ್ಗಲ, ಅನರ್ಗಳ (ಗು). ತಡೆಯಿಲ್ಲದ; ಅಡ್ಡಿಯಿಲ್ಲದ; ಸ್ವಚ್ಛಂದ 
ವೃತ್ತಿಯ. ಅನರ್ಗಳೆ: “ಉತ್ತುಂಗಮುಚ್ಛ ೃಂಖಳಮನರ್ಗಳಂ 
(ಮಂಗರಾ. ೧೩೨-೨೩). ನಿರರ್ಗಳ ಹೋ. 

ಅನರ್ಗಳವಾಗಿ ತಡೆಯಿಲ್ಲದೆ; ನಿರಾತಂಕವಾಗಿ: ಅನೇಕಮಾರ್ಗ 

ಗಳನ್ನು ಅನರ್ಗಳವಾಗಿ ಪ್ರಯೋಗಿಸಿ (ಕೃವಾಭೀ. ೧೧೩). [ಸಂ.] 

ಅನರ್ಗಳ “ಅನರ್ಗಲ' ನೋ. 

ಅನರ್ಗಳತೆ (ನಾ). ತಡೆಯಿಲ್ಲದಿರುವುದು ; ಅಡ್ಡಿಯಿಲ್ಲದಿರುವುದು : 
ಅವರ ಸ್ವಭಾವದಲ್ಲಿ ಅನರ್ಗಳತೆಯ ಬದಲು. ಗಂಭೀರತೆಯ ಸಮಾವೇಶ 
ವಾಗಿತ್ತು (ಪ್ರೇಮಾಶ್ರ. ೬೭). [ಅನರ್ಗಳ (ಎ ಅನರ್ಗಲ) + -ತೆ] 


ಅಕ್ಕುಂ (ಜಾತತಿ. 


೨.೨೪ 


ಅನರ್ಥಕಪದ 


ಅನರ (ಗು). ೧. ಬೆಲೆ ಕಟ್ಟಲಾಗದ; ಬಹಳ ಬೆಲೆಯ ; ಅಮೂಲ್ಯ. 
೨. ಶ್ರೇಷ್ಠವಾದ. "ಅನರ್ಫರತ್ನ? ಪರಾ. [ಸಂ.] 

ಅನರರತ್ನ (ನಾ). ಬೆಲೆಕಟ್ಟಲಾಗದಂಥ ರತ್ನ; ಅಮೂಲ್ಯವಾದ 
ರತ್ನ: ದೊರೆಯಜಕವ ವಸ್ತು ಪುರುಷರ್ಪರಿಕಿಸಿ ಬೆಲೆಮಾಡೆ ಗಂಗಮಂಡಲ 
ಚಕ್ರೇಶ್ವರ ಕಟಕೋತ್ತಮನಾಯಕ ವಿರಚನೆಯಿನನರ್ಫರತ್ನಮಾದಂ 
ರತ್ನಂ (ಗಡಾಯು. ೧-೪೦) ; ನಾನಾಗುಣಾನರ್ಫರತ್ನೋತ್ಯರಮಂ ರತ್ನಾ 
ಕರಂ ತಾನೆನೆ ... ಚಿಣ್ಣದಂಡಾಧಿನಾಥಂ (ಎಕ. ೪, ಬೇಲೂರು. ೧೭-೫೭; 
1136). [ಅನರ್ಫ + ರತ್ನ] 

ಅನರ್ಫಾಕಾರ (ನಾ). ೧. ಶ್ರೇಷ್ಠವಾದ ರೂಪ. ೨. ಶ್ರೇಷ್ಠವಾದ 
ರೂಪವುಳ್ಳ ವಸ್ತು: ಆನೀತಾಖಿಳ ರಾಜಲೋಕಮನನರ್ಫಾಕಾರಮಂ 
ಮಿಕ್ಕ ಕನ್ಯಾನೂನೋಚಿತರತ್ನಮಂ ತನಗೆ ಮಾಡಲೈಂದು ಬಂದಿರ್ದನೀ 
ಶ್ರೀನಾಥಂ (ಶಾಂತಿಪು. ೫-೮೧). [ಅನರ್ಫ + ಆಕಾರ] 

ಅನರ್ಫ್ಯ (ಗು). - ಅನರ್ಫ. "ಅನರ್ಫ್ಯುಮಣಿ', "ಅನರ್ಫ್ಯರತ್ನ' 
ಪರಾ. [ಸಂ.] 

ಅನರ್ಥ್ಯಮಣಿ (ನಾ). - ಅನರ್ಫ್ಯರತ್ನ : ಶಿವಚಿದಂಚಿತನೇತ್ರ 
ದುಃಖಾರ್ಣವ ವಹಿತ್ರ ಮಹೇಶಪುತ್ರ ತ್ರಿವಿಧ ಭಕ್ತಿಕಳತ್ರ ಶರಣಾನರ್ಫ್ಯ 
ಮಣಿಸೂತ್ರ (ಬಸಪು. ೫೯-೪೪) ; ಮುಕ್ತಾಳಿ ವಿದ್ರುಮರತ್ನವರ್ಗಂ 
ಗಳಿಲ್ಲಿ ಸೇರಿದುವೆಂಬೊಲೊಪ್ಪಿ ದವನರ್ಫ್ಯಮಣಿವಸರಂಗಳು (ಜೈಮಿಭಾ- 
೬-೧೩). [ಅನರ್ಫ್ಯ + ಮಣಿ] 

ಅನರ್ಫುರತ್ನ (ನಾ). - ಅನರ್ಫರತ್ನ: ತಮ್ಮ ಮನೆಯೊಳುಳ್ಳನರ್ಫ್ಯ 
ರತ್ನ್ನಂಗಳೆಲ್ಲಮಂ ಬಟ್‌ವಟ್‌ಗೊಟ್ಟು (ಆದಿಪು. ೧೩-೮೦ ವ); ಕೆಲಬರ್‌ 
ಬಾಲೆಯರೊಡನುಪ್ಪರಿಗೆಯೊಳಿರ್ದನರ್ಫ್ಯರತ್ನಮಂ ಕ ೦ಡು (ನಂಬಿರ. 
೪-೫೯); ಮೆಲ್ಲಡಿಗನರ್ಫ್ಯರತ್ನ್ನಂಗಳಂ ಸುರಿದು ಕರಪಲ್ಲವದ್ವಿತಯಮಂ 
ಮುಗಿದು (ಜೈಮಿಭಾ. ೧೭-೪೬). [ಅನರ್ಫ್ಯ + ರತ್ನ] 

ಅನರ್ಥ (ಗು). ೧. ಅರ್ಥವಲ್ಲದ. ೨. ಅರ್ಥವಿಲ್ಲದ; ಹೊಂದಿಕೆ 
ಯಿಲ್ಲದ. ೩. ಉಪಯೋಗವಿಲ್ಲದ. (ನಾ). ೪. ವೈಪರೀತ್ಯ; 
ಕೇಡು ; ಅನಿಷ್ಟ; ಅಪಾಯ : ಬಲ್ಲವರು ಹೇಳಿದಂತೆ ಕೇಳಬೇಕಲ್ಲದೆ, 
ಸುಮ್ಮಸುಮ್ಮನೆ ತಮ್ಮ ಜಾಣತನ ಮೆರಿಸಹೋದರೆ ಬಹಳ ಅನರ್ಥ 
ವಾಗುವದು (ಮುಂಬಯಿ. ೩-೨೯) ; ಯಾವುದೊಂದು ಅತಿಯಾದರೂ 
ಅದರಿಂದ ಅನರ್ಥವಾದೀತು (ಶಿಕ್ಷದ. ೮೨); ಅರ್ಥಕ್ಕೆ ಕಡಿಮೆಯಾದರೂ 
ಅನರ್ಥಕ್ಕೆ ಕಡಿಮೆ ಇಲ್ಲ (ಗಾದ). ೫. ದ್ರವ್ಯವಿಲ್ಲದವನು; ಬಡವ. 

ಅನರ್ಥಮಾಡು - ಕೇಡನ್ನು ತರು; ಅಪಾಯಮಾಡು : ತಾಂಬೂ 

ಲದ ಸುಣ್ಣ ಉದುರಿಬಿದ್ದರೂ ದಾಸದಾಸಿಯರಿಗೆ ಅವಳು ಸಿಕ್ಕಾಪಟ್ಟಿ 
ಬೈದು ಅನರ್ಥಮಾಡಿಬಿಡುತ್ತಾಳೆ (ಇಪ್ಪಕ. ೨೬೦). [ಸಂ.] 

ಅನರ್ಥಕ (ಗು). ೧. ಅರ್ಥವಿಲ್ಲದ: ತದುಪನ್ಮಸ್ತ ಕುಹೇತು ಕುದೃ 
ಷ್ಟಾಂತಾನರ್ಥಕವಚನರಚನಾಪ್ರಳಾಪಮನವ್ಯಗ್ರಕುಶಾಗ್ರೀಯ ಬುದ್ಧಿ 
ಸಮೃದ್ಧಂ ಸ್ವಯಂಬುದ್ಧನವಧಾರಿಸಿ (ಆದಿಪು. ೨-೯ವ). ೨. ಪ್ರಯೋ 
ಜನವಿಲ್ಲದ: ಎರಡಜಕೊಳೊಂದಣ ಫಲಮುಂ ಪರಿಣತಿಗಾಯ್ತಿಲ್ಲನರ್ಥಕಂ 
ವಾಕ್ಯಾರ್ಥಂ (ಗದಾಯು. : ೨-೧೪) ; ಗರ್ಭಂ ಬಳೆಯದ ಬಾಳಕಿಯ 
ಬಸಿಜನರ್ಥಕಮಲ್ತೇ (ಮಲ್ಲಿಪು. ೩-೧೧೦). (ನಾ). ೩. [ಕಾವ್ಯಮಾ)] 
ವಾಕ್ಯದೋಷಗಳಲ್ಲಿ ಒಂದು: ಅನರ್ಥಕ ಶ್ರುತಿಕಕೋರ ವ್ಯಾಹತಾರ್ಥ 
ಅಲಕ್ಷಣ. .. ಯೆಂಬ ಯೆಂಟು ವಾಕ್ಕದೋಷಂ (ವಿವೇಕ. ೨೨೬). [ಸಂ.] 

ಅನರ್ಥಕಪದ (ನಾ). ಅರ್ಥವಿಲ್ಲದ ಅಥವಾ ಉಪಯೋಗವಿಲ್ಲದ 
ಮಾತು: ಮಿಗೆ ದಲ್‌ ವಲಂ ವೆಜಂ ಮತ್ತೆ ಗಡಂ ಗಳ ಕೆನ್ನಮೆಂಬ 
ನರ್ಥಕಪದಮಂ ಸೊಗಯಿಸೆ ವಾಕ್ಯಾಲಂಕೃತಿ ನೆಗಲಕ್ತಿಡೆಯೊಳ್‌ ಪೇಟ್‌ 
ಪೇಲದಿರ್ಕುಲಾದೆಡೆಯೊಳ್‌ (ಕಾವ್ಯಾವ. ೪೮೫). [ಅನರ್ಥಕ + ಸದ್ಯ] 


25 


30 


35 


45 


ಅನರ್ಥಕರ 


ಅನರ್ಥಕರ (ನಾ). ೧. ಪ್ರಯೋಜನವಿಲ್ಲದುದು. ೨. ಕೇಡನ್ನು 
ತರತಕ್ಕುದು; ಅಪಾಯಕರವಾದುದು : ಭೂತವಾದಿಗಳು ಪರಮಾಣು 
ನನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಸೃಷ್ಟಿಯ ವ್ಯಾಖ್ಯಾನವನ್ನು 
ಮಾಡಲು ಉಪಕ್ರಮಿಸುತ್ತಾರೆ. ಇದು ಬಹಳ ಅನರ್ಥಕರ (ಜೀವಾತ್ಮ. 
೧೦೭). ([ಸಂ.] 5! 

ಅನರ್ಥಕ್ಕ (ನಾ). ೧. ಪ್ರಯೋಜನವಿಲ್ಲದ ಕೆಲಸ. ೨. ಕೇಡನ್ನು 
ತರುವ ಕೆಲಸ. ೩. ಕೆಲಸಕ್ಕೆ ಬಾರದ ಸ್ಥಿತಿ; ಪ್ರಯೋಜನವಿಲ್ಲ 
ದಿರುವುದು: ಪೆರ್ಚಿದ ಮೌಖರ್ಯಮನರ್ಥಕ್ಯದೊಳ್‌ ವೃತಿಕ್ರಮ 
ಮತಿಪ್ರಸಾ[ಧ]ನ ಸಹಿತಂ (ಸುಕುಮಾ. ೬-೨೦). [ಸಂ.] 

ಅನರ್ಥಕ್ರಾಂತಿ (ನಾ). ಕೇಡನ್ನು ಉಂಟುಮಾಡುವ ವಿಪ್ಲವ :; 
ಅನರ್ಥಕ್ರಾಂತಿ, ವಿಪ್ಲವ, ಪ್ರಳಯಗಳುಂಟಾಗಿ (ಸುಗುಗಂ. ೧೩-೧೬). 

[ಅನರ್ಥ + ಕ್ರಾಂತಿ] 

ಅನರ್ಥದಂಡ (ನಾ). [ಚೈನ] ನಿರರ್ಥಕವಾದ ಹಿಂಸೆ; ಪ್ರಯೋಜನ | 
ವಿಲ್ಲದೆ ಇತರರಿಗೆ ಮಾಡುವ ಹಾನಿ. ಔ ಇದು ಐದು ವಿಧವಾಗಿದೆ: 
ಅಪಧ್ಯಾನ, ಪಾಪೋಷದೇಶ, ಪ್ರಮಾದಚರಿತ, ಹಿಂಸಾಪ್ರದಾನ, 
ಅಶುಭಶ್ರುತಿ: ಅಪಧ್ಯಾನಂ ಪಾಪೋಪದೇಶಂ ಪ್ರಮಾದಚರಿತಂ ಹಿಂಸಾ 
ಪ್ರದಾನಮಶುಭಶ್ರುತಿಯೆಂದು ನಿರರ್ಥಕಪಾಪಜೇತು ಭೂತಾನರ್ಥದಂಡಂ 
ಐದುತೆಆಂ (ತತ್ತ್ವಪ್ರ. ೨೭೬). "ಅನರ್ಥದಂಡವಿರತಿ' ಪರಾ. 

[ಅನರ್ಥ * ದಂಡ] 

ಅನರ್ಥದಂಡವಿರತಿ (ನಾ). [ಜೈನ] ಅನರ್ಥದಂಡಗಳನ್ನು ದ 
ದಿರುವುದು. P ಇದು ಮೂರು ಗುಣವ್ರತಗಳಲ್ಲಿ ಒಂದು : ದಿಗ್ಡೇಶಾ 
ನರ್ಥದಂಡವಿರತಿಯೆಂಬ ಮೂಜು ಗುಣವ್ರತಂಗಳುಮಂ (ಚಾವುಂಉ. 
೨೦೬); ಹಿಂಸಾರಾಗಾದಿವರ್ಧನ ದುಷ್ಕಕಥಾಶ್ರ ವಣ ನ್ಯಾಪಾರಮಶುಭಕ್ರುತಿ 

ಇಂತೀ ಐದುಮಂ ತೊಆಕೆವುದು ಅನರ್ಥದಂಡವಿರತಿವ್ರತಂ 


10 


20 


೨೭೬). [ಅನರ್ಥದಂಡ * ವಿರತಿ] 

ಅನರ್ಥವಚನ (ನಾ). ೧. ಅರ್ಥವಿಲ್ಲದ ಮಾತು. ೨. ಅರ್ಥವಿಲ್ಲದ 
ಮಾತುಗಳನ್ನು ಆಡತಕ್ಕವನು; ಪ್ರಯೋಜನವಿಲ್ಲದ ಮಾತು 
ಗಳನ್ನು ಆಡುವವನು : ನೆನೆನೆನೆದು ಪೆಜರ ಮಾತುಗಳನೆ ನೆಗಲ್ನಿರೆ 
ಕೃತಿಯೊಳಿಡುವನ(ವ)ಂ ನಗದ ಗುಹಾಧ್ವನಿಯವೊಲನರ್ಥವಚನಂ ತನ 
ಗಾಗಿಸಲಜಕಿಯನುಚಿತವಾಕ್ಚತುರತೆಯಂ (ಕವಿರಾ. ೧-೧೪). 

[ಅನರ್ಥ * ವಚನ] 

ಅನರ್ಥಸಾಧನ (ನಾ). ಕೇಡಿಗೆ ಕಾರಣ, ಮೂಲ: ಕೋಪವೆಂಬುದ 

ನರ್ಥಸಾಧನ ಕೋಪವೇ ಸಂಸಾರಬಂಧನ (ಕುವ್ಯಾಉ. ೩-೧೧೩). 
[ಅನರ್ಥ * ಸಾಧನ] 

ಅನರ್ಥಾಯಾಸ (ನಾ). ವ್ಯರ್ಥವಾದ ಆಯಾಸ; ಪ್ರಯೋಜನ 
ವಿಲ್ಲದ ಶ್ರಮ : ಪ್ರತಿಕೂಲನಾಗಿ ನಿಲೆ ವಿಧಿಮತನಯಮನುಕೂಲಮಾಗಿ 
ನಿಲೆಯುಂ ಕಾರ್ಯಸ್ಥಿತಿಯಂ ಸಾಧಿಸಲಾಗದು ಮೃತಕಕೃತೋಪಕೃತಿಯ 
ವೊಲನರ್ಥಾಯಾಸಂ (ಕವಿರಾ. ೩-೧೪೫). [ಅನರ್ಥ * ಆಯಾಸ] 

ಅನರ್ಪಿತೆ (ಗು). ಅರ್ಥಿತವಲ್ಲದ ; ದೇವರು, ಗುರು ಮುಂತಾದವ; 
ರಿಗೆ ನಿವೇದಿಸದೆ ಇರುವಂಥ: ಲಿಂಗ ಜಂಗಮದ ಪ್ರಸಾದಕ್ಕಲ್ಲದೆ | 40 
ಬಾಯ್ನೇಟೆಯೆನೆಂಬುದೆನ್ನ ಭಾಷೆ ಅನರ್ಪಿತವಾದರೆ ತಪ್ಪೆನ್ನದು ಮೂಗ 
ಕೊಯಿ, ಕೂಡಲ ಸಂಗಮದೇವಾ (ಬಸವ. ೭೨೭). ([ಸಂ.] 

ಅನರ್ಪಿತಮುಖ (ನಾ). (ದೇವರಿಗೆ) ಅರ್ಪಿಸದೆ ಬಳಸಿದ್ದು, -- 

ತಂದುದು (7): ಗುರುವಿಂಗೆ ಪ್ರಸಾದವಾದುದು, ಶಿಷ್ಯಂಗೆ ಓಗರ 

ಲೌಕಿಕ ನಾಯಕನರಕ; ಅರ್ಸ್ಷಿತಮುಖವನಜ್‌ಯದೆ ಅನರ್ಪಿತಮುಖ |45 

ನಾಯಿತ್ತು ಗುಹೇಶ್ವರಾ (ಅವಚಂ. ೪೦-೧೭೧). [ಅನರ್ಪಿತ + ಮುಖ] 


25 


30 


95 


ಎಿ.೨೫ 


ಅನಲಂಕೈತ (ಗು). ಅಲಂಕಾರ ಮಾಡಿಲ್ಲದ. 


ಅನಲಾಕ್ಷ 


ಅನರ್ಹತೆ (ನಾ). ಅರ್ಹತೆಯಿಲ್ಲದಿರುವುದು. (ಸಂ. ಅನರ್ಹತಾ] 

ಅನಲ (ನಾ). ೧. ಅಗ್ನಿ; ಬೆಂಕಿ: “ಅಗಿನಿ ಮರಗೂಳನಿಂಗಳನಗ್ಗಿ 
ಹಗ್ಗಿ ಸಗ್ಗಿಗರಡಬಳಂ ಕಿಚ್ಚು ಕೆಂಗಿಡಿಯೆಲರ್ಗೆಳೆಯ ತಗರ್ದೇರ ಪೊಗೆ 
ವಳಯಿಗೆಯ ಕಾರ್ವಟ್ಟಿ ಗನಿವೈದೆಯನಲನ ನಾಮವು? (ಶಬ್ದಮಂ. ೧೨) ; 
ಗಾಂಗೇಯನುಂ ಸತ್ಯವತಿಯುಮತ್ಯಂತ ಶೋಕಾನಲದಹ್ಯಮಾನ ಮಾನ 
ಸರ್ಕಳಾಗಿ (ಪಂಪಭಾ, ೧-೮೦ ವ). ಪ್ರಿ, ಅಗ್ನಿದೇವ. ೩A. ಜಠರಾಗ್ನಿ; 
ಜೀರ್ಣಶಕ್ತಿ. ೪. [ಛಂದ] ರಗಣ (-ಲ-) ಎಂಬ ಅಕ್ಷರಗಣ : 
ಶೀತಕರಾನಲೇಂದ್ರಪುರ ಚಂದ್ರಶಶಾಂಕ ಹುತಾಶನರ್‌' (ಛಂದೋಂಬು. 
೨- ೧೨೭). ೫. ಚಿತ್ರಮೂಲ ಎಂಬ ಗಿಡ: ಅನಲಂ ಗುಳೂಚಿ ಮೊಸ 
ಕೆಳ್ಳಿ ನಿತುಮನೊಳಗೂಡಿ ಕೊಡುವುದಿರ್ಪತ್ತೊಂದುಂ ದಿನವರೆಗಂ ಕುದಿರೆಗೆ 
ಬಲಮನುಲೋಮಂ ಪೆರ್ಚೆ ಪೆರ್ಚುಗುಂ ಕ್ಷೀಣಂಗಳ್‌ (ಅಶ್ವಶಾ. ೭-೫೨). 
೬. "ಮೂರು? ಎಂಬ ಸಂಖ್ಯೆಯ ಸಂಕೇತ: ಹರನಯನವಹ್ನಿ 
ಫಪುರಶಿಖಿ ವರರತ್ನಂಮೂರ್ತಿ ಲೋಕವಿಮಲತ್ರಿತಯಂ;ಪರಮಗುಣತ್ರಯ 
ಮನಲಂ ಸುರನದಿಮಾರ್ಗತ್ರಯಮದು ಮೂಜಅ ನಾಮಂ (ವ್ಯವಹಾ. 
೯-೩). ೭. ಕೃತ್ತಿಕಾನಕ್ಷತ್ರ. ೮. "ರ? ಎಂಬ ವರ್ಣಕ್ಕೆ ಕೊಟ್ಟ 
ಒಂದು ಸಂಕೇತ. [ಸಂ.] 

[ಸೆಂ.] 

ಅನಲಗಣ್‌ (ನಾ). ಬೆಂಕಿಯನ್ನು ಕಾರುವ ಕಣ್ಣು: ಅನಲಗಣ್ಣಿನ 
ತೆಆಕಿದ ರೌದ್ರಾನನದ ದಾಡೆಯ ದಳ್ಳುರಿಯ ಸುಯ್ಲಿನ ಭಯಂಕರ ರೂಪ 
ನೆಸೆದನು ರುದ್ರನಂದದಲಿ (ನಿಭಾಗ. ೬-೯-೯). [ಅನಲ ಕಣ್‌] 

ಅನಲಗರ್ಭ (ಗು)..೧. ಬೆಂಕಿಯನ್ನೊಳಗೊಂಡಿರುವ ; ಬೆಂಕಿಯನ್ನು 
ಕಾರುವ: ಎನುತ ಸುರಿದನು ಸರಳಸಾರವನನಲಗರ್ಭದ ಬಾಯ ಧಾರೆ 
ಗಳನಿಲಗರ್ಭದ ಗಜಕಿಗಳಶನಿಯ ಗರ್ಭಮಿಂಟಿಗಳ (ಕುವ್ಯಾವಿ. ೮-೩೫). 
(ನಾ). ೨. ಅರಣಿ (ಗರ್ಭದಲ್ಲಿ ಬೆಂಕಿಯುಳ್ಳದ್ದು). 

[ಅನಲ * ಗರ್ಭ] 

ಅನಲಜೆ (ನಾ). ಅಗ್ನಿಯಲ್ಲಿ ಹುಟ್ಟಿದವಳು ; ದ್ರೌಪದಿ: ಮುಂದಲೆಯಂ 
ಪಿಡಿಜೆನ್ನಯ ಮುಂದೆಲಕಿದನಲಜೆಯನುಯ್ದು ಪರಿಭವಿಸಿಯೆ ದಳ್ಳೆ ಂದುರಿದು 
ಸೊರ್ಕಿದವನಂ ಕೊಂದೆಂ (ಗದಾಯು. ೬-೨೬). '[ಸಂ. ಅನಲಜಾ] 

ಅನಲನಯನ (ನಾ). ಅನಲಾಕ್ಷೆ. (ಅನಲ + ನಯನ] 

ಅನಲನೇತ್ರ (ನಾ). - ಅನಲಾಕ್ಷೆ: ಅನಲನೇತ್ರಂ ಕೋಪಿಸಿದಡಿಂತನಘ 
ಭಕ್ತರು ಕಾಯಲಾರ್ಪರದಲ್ಲದುಳಿದಂತೆ ಘನತಕೋದ್ಧತ ಭಕ್ತನಿಕರಂ 
ಮುನಿದೊಡೇಂ ಕಾಯಲೈ ಶಕ್ಕಮೆ (ಬಸಪು. ೨೬-೧೬). 

[ಅನಲ * ನೇತ್ರ] 

ಅನಲಮರೀಚಿ (ನಾ). ೧. ಅಗ್ನಿಯ ಕಿರಣ. ೨. ಅಗ್ನಿ ಜ್ಹಾಲೆಯಂತೆ 
ತೀಕ್ಷ್ಣವಾದ ಕಿರಣಗಳುಳ್ಳವನು; ಸೂರ್ಯ: ಅಮೃತಮಯ 
ಕಿರಣನೆಂಬುದುಮಮರದು ಶಿಶಿರಾಂಶುವೆಂಬುದುಂ ಶಶಿಗೆಂದುಂ ಸಮನಿಸಿ 
ವಿಷಕಿರಣನುಮನಲಮರೀಚಿಯುಮೆಂದೆನಲೈ ಮೋಹಾಪೋಹಂ (ಕನಿರಾ. 
೩-೧೮೩). [ಅನಲ * ಮರೀಚಿ] 

ಅನಲಮುಖ (ನಾ). ೧. ಅಗ್ವಿಮುಖ; ಬೆಂಕಿಯ ಬಾಯಿ: 
ಈಕೆಯಪದೆಸೆಯುದಯದಲಿ ಕುಂತೀಕುಮಾರಕರನಲಮುಖದಲಿ ನಾಕ 
ದಲಿ ನೆಲೆಗೊಂಡರೆಂದುಮ್ಮಳಿಸುವನು ದ್ರುಪದ (ಕುವ್ಯಾಆ. ೧೧-೧೦). 
೨. ಅಗ್ನಿಯೇ ಬಾಯಾಗಿ ಉಳ್ಳವನು; ದೇವತೆ. [ಅನಲ * ಮುಖ] 


' ಅನಲಾಕ್ಷ (ನಾ). ಬೆಂಕಿಯನ್ನು ಕಾರುವ ಕಣ್ಣುಳ್ಳವನು; ಈಶಾನ; 


ಈಶ್ವರ: ಕುಬೇರನನಲಾಕ್ಷಂ... ಸೇರಿ ನೆರೆದೊಪ್ಪಿರೆ ಕೃಪಾರಸಸಮುದ್ರ 
ನಗಜಾರಮಣನುಜ್ವಳಪುರಾರಿ ಮೆಆಕಿದಿರ್ದಂ (ರಾಜಶೇ. ೧೪-೮೮). 
[ಅನಲ * ಅಕ್ಷ] 
15 


ಅನಲಾರ್ಜಿ 


ಅನಲಾರ್ಚಿ (ನಾ). ಬೆಂಕಿಯ ಜ್ವಾಲೆ : ಮಲಯರುಹಡೊಳನಲಾರ್ಟಿ 
ನಿನ್ನ ವದನೋದರದೊಳ್‌ ಪರುಷತರವಚನಮಪ್ಪುದು ದುರವಾಪಂ 
(ಕವಿರಾಾ ೩-೭೯). [ಅನಲ + ಅರ್ಚಿ] 
ಅನಲಾಸ್ತ್ರ (ನಾ). ಬೆಂಕಿಯನ್ನು ಕಾರುವ ಅಸ್ತ್ರ; ಅಗ್ನಿಬಾಣ ; 
ಆಗ್ನೇಯಾಸ್ರ್ರ: ಅನಲಾಸ್ತ್ರದಿನಿಸೆ ದಿನಿಜಂ ದನುಜೀಂದ್ರಂ 
ವಾರುಣಾಸ್ತ್ರದಿಂ ಖಂಡಿಸಿದಂ (ಪಂರಾಮಾ. ೧೦-೨೦೭). [ಅನಲ + ಅಸ್ತ್ರ) 
ಅನಲ (ಕ್ರಿ). (ಕರಾ). ಉರಿ; ಜ್ವಲಿಸು : ಬೆಂಕಿ ಸುಮ್ಮನೆ ಅನಲುತ್ತಿದೆ. 
ಒಲೆಯ ಮೇಲೆ ಪಾತ್ರೆ ಇರಿಸು (ರೂಢಿ). 
[ದೇ.? ॥ ತಮಿ. ಅನಲ್‌ ಎ ಬೇಯಿಸು, ಸುಡು] 
ಅನಲ್ಕು (ನಾ). ೧. ಸೆಕೆ; ಸಂತಾಪ. (ಸ್ಕಾಂಡರ್‌). ೨. ಬೆಂಕಿ. 
(ಸ್ಕಾಂಡರ್‌). ೩. ಕೋಪ. (ಸ್ಯಾಂಡರ್‌). ೪. ದುಃಖ (ಸ್ಕಾಂಡರ್‌). 
[ ಅನಲ್ಲು. / ತಮಿ. ಮಲ. ಅನಲ್‌ (ಆ ಸಂ. ಅನಲ)] 
ಅನಲೋಷ್ಮ (ನಾ). ಬೆಂಕಿಯ ತಾಪ: ಅನಲೋಸ್ಮಾವಳಿಯಿಂ 
ಮಹೋಗ್ರಮೆನೆ ಕಾಯ್ದು ಸ್ಮಾತಪಜ್ವಾಲೆಗಳ್ಳಿ (ಕುಸುಮಾ. ೮-೧೪೪). 
[ಅನಲ * ಊಷ್ಮ] 
ಅನಲ್ಪ (ಗು). ೧. ಅಲ್ಪವಲ್ಲದ; ಬಹಳ; ದೊಡ್ಡದಾದ: ನಗರ 
ಮನೋಹರವ್ಯಾ ಪಾರಮನಲ್ಪಮೆನೆಯುಂ (ಶಾಂತಿಪು. ೧೨-೨೩ ವ); ಶರೀರ 
ಚಭೋಗಮಂ ತೊಆಕಿದನದರ್ಕವಂಗೆ ಕುಡಲಾಗದನಲ್ಪನಿತಂಬ ಬಿಂಬೆಯಂ 
(ಶಮದ. ನ. ೧೨೪ ಪ್ರಯೋ). ೨. ಹೆಚ್ಚಿನ; ಮೇಲಾದ; ಶ್ರೇಷ್ಠ: 
ಈಡಿತಜಿನವರಶಾಸನ ಚೂಡಾಮಣಿ ಬುಧರ್ಗನಲ್ಪಕಲ್ಪಕುಜಂ ಕೆಯ್ನಾಡಿದ 
ಬೇಟ್ಪರ ನೆರವಿಗೆ ನೀಡಿಲ್ಲದೆ ಕುಡುವುದಾತ್ತನಾ ಜಿನಚಂದ್ರಂ (ಶಾಂತಿಪು. 
೧-೩೨); ಧವಳತಲ್ಪಮೆಸೆದುದನಲ್ಪಂ (ಜಗವಿ. ೨-೭೪). [ಸೆಂ.] 
ಅನಲ್ಪನಿಕಲ್ಪ (ನಾ). ಬಹಳವಾದ ವಿಕಲ್ಪಗಳುಳ್ಳದ್ದು ; ಹಲವು 
ಬಗೆಯ ಬೇರೆ ಬೇರೆಯ ರೂಪರೇಖೆಗಳುಳ್ಳದ್ದು : ವಿದಿತೋತ್ತರ 
ಮಾರ್ಗಗತಂ ಪ್ರತೀತ ನಕ್ರೋಕ್ತಿಕೃತಮನಲ್ಪವಿಕಲ್ಪಂ (ಕವಿರಾ. ೨-೫೧). 
[ಅನಲ್ಪ + ವಿಕಲ್ಪ] 
ಅನವಕಾರ್ಯ (ಗು). ಕಡೆಗಣಿಸಲಾಗದ ; ತಿರಸ್ಕರಿಸಬಾರದ : ಅನು 
ಕೂಲಕನುಮನಾಲಸ್ಕನುಮನವಕಾರ್ಯನುಂ ಲಬ್ಧ ಬುದ್ಧ ಸದೃಶನುಂ. ಹ 
ಶ್ರೋತೃವೆಂಬೊನಕ್ಕು ಂ (ಅಜಿಪು. ೧೧-೨ ವ). ನ ಇದು ಶ್ರೋತೃವಿನ 
ದಶಗುಣಗಳಲ್ಲಿ ಒಂದು. [ಸಂ.] 
ಅನನಗಮ (ನಾ). ತಿಳಿಯದಿರುವುದು; ಅರಿವಾಗದಿರುವುದು : 
ಜ್ಞ್ಞಾನಾವರಣೀಯಕರ್ಮಪ್ರಕೈತಿಗೆ ದೇವತಾಮುಖವಸ್ತ್ರದವೋಲ್‌ 
ಅರ್ಥಾನವಗಮಂ ಸ್ವಭಾವಂ (ತತ್ತ್ವಪ್ರ. ೨೯೧). [ಸಂ.] 
ಅನನಚ್ಛಿನ್ನ (ಗು). ೧. ನಡುವೆ ಭಂಗವಿಲ್ಲದಿರುವ. ೨. ವಿಭಾಗ 
ವಾಗದ. ೩. ಹೀಗೆಂದು ನಿರೂಪಿಸದ; ನಿಶ್ಚಯವಾಗದ ; ಸ್ವರೂಪ 
ತಿಳಿಯದ. [ಸೆಂ.] 
ಅನವದ್ಯ (ಗು). ೧. ನಿರ್ದೋಷವಾದ ; ಸ್ವಚ್ಛವಾದ; ನಿಷ್ಕಳಂಕ 
ವಾದ: ಇಂತನವದ್ಯಮಪ್ಪ ಪದದೊಳ್‌ ಪತಿಯಂ ನಡೆಯಲೈ ಪೇಟ್ದು 
(ಆದಿಪು. ೨-೬೧). (ನಾ). ೨. [ಛಂದ] ಒಂದು ಸಮವೃತ್ತದ 
ಹೆಸರು : ಕನಕಕುಂಡಲಮಂಡಿತ ಗಂಡೇ ನೀನಿದನೋದನನದ್ಯಮಂ 
(ಛಂದೋಂಬು. ೨-೧೨೬); ನಭಭಮಂಸಸಲಂಗಮುಮೊಪ್ಪಲ್‌ 
ಪೇಟ್ಜಿ ಪರಾ ಅನವದ್ಯಮಂ (ಕೈಪಿಡಿ. ೮೭). [ಸಂ.] 
ಅನವದ್ಯಚರಿತ (ನಾ). ೧. ಶುದ್ಧವಾದ ನಡವಳಿಕೆ. ೨. ಶುದ್ಧವಾದ 
'ಚರಿತ್ರವುಳ್ಳವನು : ಅನವದ್ಯಚರಿತನೆಂದಜದನಿಬರ ಕಡೆವುಟ್ಟ ದಾಕೆ 
ಹನುಮಂಗಸ್ಮಜ್ಜನಕಂ ದಧಿಮುಖನಗರೀಜನಪತಿ ಗಂಧರ್ವನೆಂಬನಂಬರೆ 
ಗಮನಂ (ಪಂರಾಮಾ. ೧೧-೬೨). [ಅನನದ್ಯ * ಚರಿತ] 


೨.೨೬ 


15; 


20 


30 


40 


[A 


5 


ಅನವರತ್ಕ 


ಅನವದ್ಯತ್ವ (ಗು). [ಜೈನ] ಹತ್ತು ಅಧಿಕಾರಗಳಲ್ಲಿ ಓಂದು: 
ಅನವದ್ಯ ತ್ವಮಗಣ್ಯತ್ವಮನಾರ್ಹತ್ವಂ . . , ಎಂಬ ಪತ್ತು ಅಧಿಕಥರಂಗಳ್ಲ 


ಪುಆಕಪಿ (ಚಾವುಂಉ. ೨೩೦). [ಸಂ] 
ನಳಿಯ ದುಗ್ಗಮಾಯ್ಯನ ಮಗ ಪೋಚಯ್ಯ ಬೆಸೆಗೆಯ್ದಗಲ್ಲ ನಿಜಿಸಿ 
(ಎಕ. 1೪, ಹುಣಸೂ. ೬೪-೧೦ ; 976). [ಅನವದ್ಯ * ಆಯ್ಕ) 
ಅನವದ್ಯಸುಖ (ನಾ). ೧. ನಿರ್ದುಷ್ಟವಾದ ಸುಖ; ಅಕಳಕವಾದ 
ಅ ಯು 
ಅನವದ್ಯಸುಖವನ್ನು ಅಧ್ಯಾ ತ್ಮದ ಲ್ಲಿ ಅನುಭವಿಸುವವನು (ಬುದ್ಧನ. 
೧೮೯). ೨. ದೋಷರಹಿತವಾದ ಸುಖವುಳ್ಳವನು. 
ಅನವದ್ಯಾಚರಣ (ನಾ). - ಅನವದ್ಯಾಚಾರ : ಅನವದ್ಮಾಚರಣಕ್ಕು 
ದಾಹೆರಣಮುದ್ಯ ಶ್ವೀರ್ತಿಗಾಧಾರಮಾಳ್ಗನ ಕಾರ್ಯಕ್ಕೆ - * * ಪೊಗಯ್ಗಿಂ 
(ಪಂಚತಂ. ೧೨-೧೭). [ಅನವದ * ಆಚರಣ] 
ವಾದ ನಡತೆಯುಳ್ಳವನು: ಅನುರೂಪಂಗೆ ಕುಲೀನಂಗೆ ನಿಖಲವಿದ್ಯಾ 
ವಿದಂಗೆ ತೇಜೋನಿಳಯಂಗನವದ್ಯಾಚಾರಂಗೀ ವನಜಾಕ್ಷಿಯನಿ[ವೆನೆಂದು 
(ಪಂಚತಂ. ೨೫೭-೧೦). [ ಅನವದ್ಯ + ಆಚಾರ] 
ಮುತ್ತಿನ ಸೇಸೆಯನಿಕ್ಕಿ ಪರಸಿದರ್‌ ಮನದೊಲವಿಂ (ರಾಜಶೇ. 
[ಸಂ. ಅನವದ್ಯಾ) 
ಅನವಧಾನ (ನಾ). ೧. ಅವಧಾನವಿಲ್ಲದಿರುವುದು; ಗಮನ 
ಮೈಮಜಕ್‌ಹು” (ಮಂಗರಾ.೧೩೩-೨೯), ೨.[ ಸಂಗೀತ] “ಅನ 
ಗಮಕಸ್ವರೂಪ ತಿಳಿಯದೆ ಹಾಡುವವನು? (ಸಂಗೀಚಂ. 
[ಸಂ.1 


ಅನವದ್ಯಯ್ಯ (ನಾ). ಒ ಬ್ಬಾ ತನ ಹೆಸರು: ಬರೆದನನ ದ್ಯಯ್ಯ 
ಸೌಖ್ಯ; ಮೋಕ್ಷ; ಬ್ರಹ್ಮಾನಂದ: ಆರ್ಯಶೀಲಸ್ಕಂದದಿಂದ ಕೂಡಿ, 
[ಅನವದ್ಯ * ಸುಖ) 
ಅನವದ್ಯಾಚಾರ (ನಾ). ೧. ನಿರ್ದ್ಮಷ್ಟವಾದ ಆಚಾರ. ೨. ಸಿರ್ದುಷ್ಟ 
ಅನವದ್ಯೆ (ನಾ). ಡೋಷರಹಿತೆ ; ನಿರ್ಮಲೆ : ಅನವದೈ 
ವುದು; ಮೈಮರವು; ಪ್ರಮಾದ : “ಅನವಧಾನಮಾ ಪ್ರಮಾ 
ಅನವಧಾರಣ (ನಾ). ಮನಸ್ಸಿಗೆ ತಂದುಕೊಳ್ಳದಿರುವುದು ; 


"ಅನವಧಿತ್ಯಾಗ "ಅನವಧಿಬೋಧ' ಪರಾ. [ಸಂ.] 
ಅನವಧಿತ್ಯಾಗ (ನಾ). ಅಪಾರವಾದ ತ್ಯಾಗ; ಎಲ್ಲೆ 


ಔದಾರ್ಯ: ಕಲ್ಪಮಹೀಜದಿಂದನವಧಿತ್ಯಾಗಪ್ರಭಾವಂ |... ಶ್ರೀ 
ನಿಳಯಂ ಸುಪುತ್ರನೊಗೆತರ್ಕುಂ (ಪುಸ್ಪಪು. ೩-೧೨೨). 
[ಅನವಧಿ * ತ್ಯಾಗ] 
ಅನವಧಿಬೋಧ (ನಾ). ಅಪಾರವಾದ ಜ್ಞಾನವುಳ್ಳ ವನು; ಸರ್ವಜ್ಞ 


ವಿಂದವ್ಯಾಮೊ ಹತೆ ಸಾರ್ಗುಮದವ್ಯಾಹತಸುಖಮನೀ 
ಬೋಧಾ (ಚಂದ್ರಪು. ೭-೧೪). [ಅನವಧಿ * ಬೋಧ] 
ಅನವರತ, (ಗು). ಎಡೆಬಿಡದ; ನಿರಂತರವಾದ : ದೇವಾಸುರ 


೧೦-೨). ([ಸಂ.] 
ಅನವರತ್ಯ "ಅನವರತಂ' ನೋ. 


ಅನವರತಂ 


ಅನನರತಂ, ಅನವರತ್ಮ (ಅ). ಎಡೆಬಿಡದೆ; ನಿರಂತರವಾಗಿ; ಬಿಡು 
ವಿಲ್ಲದಂತೆ; ಯಾವಾಗಲೂ: ಅವಗುಣಮಿನಿತಾದೊಡಮಾ ಕವಿತಾ 
ಬಂಧನಮಶೇಸಮಂ ದೂಸಿಸುಗುಂ ಸನಿಳಾಸಲೋಲಲೋಚನ ವಿವರ 
ಮನೆಡೆವೆತ್ತ ಕೆಸದವೋಲನವರತಂ (ಕನಿರಾ. ೧-೪೩). ಅನವರತ್ಕ : 
ಅನವರತ ಮಾಡಿಹೆನೆಂದು ಉಪ್ಪರಗುಡಿಯ ಕಟ್ಟ ಮಾಡುವ ಭಕ್ತನ ಮನೆ 
ಯದು ಅಂದಣಗಿತ್ತಿಯ ಮನೆ (ಬಸವ. ೨೨೬) ; ಸುರಪುರನಿಲಯ ಚೆನ್ನಿಗ 
ರಾಯ ಚತುರೋಪಾಯ ರಕ್ಷಿಸು ನಮ್ಮನನವರತ (ಹರಿಸಾ. ೧-೧). 

[ಆ ಸಂ. ಅನವರತ) 

ಅನವಲ್ಯ (ನಾ). (ಉಕ). ಹೆಚ್ಚಿನ ಕಷ್ಟ; ಕ್ಲೇಶ; ತೊಂದರೆ: 
ಸೂನಬಾಯೀ ಅನ್ನುತ್ತಾಳೆ - ನಿನ್ನ ಊಟ ಉಪಚಾರದ ಅನವಲ್ಯವಾಗು 
ತ್ತಿರಬೇಕೆಂದು; ಅದೂ ಖರೆ (ದೀಪಹ. ೨೦); “ಛಲೋ ಮಾಡಿದಿ 
ಮಾರಾಯಾ ಇಲ್ಲದಿದ್ದರ ಮಕ್ಕಳ ಅನವಲ್ಯಾ ನೀನ ಕಣ್ಣಿಲೆ ನೋಡ 
ಬೇಕಾಗತಿತ್ತು? (ನೈನಿ. ೧೬೯); ಅನವಲ್ಯಕ್ಕೆ ಆಯುಷ್ಯ ಬಹಳ (ಗಾಜಿ). 
"ಅನವಲ್ಯಬಡಿಸು ?, "ಅನವಲ್ಯಬಡು' ಪರಾ. [2] 


೨.೨೭ 


10 


ಅನವಲ್ಯಬಡಿಸು (ಕ್ರಿ). (ಉಕ). ತೊಂದರೆಪಡಿಸು; ಕಷ್ಟಕ್ಕೆ ಗುರಿ 15 


ಮಾಡು : ಹಿಂದೆ ಇದ್ದಷ್ಟು ದಿನ ಇನ್ನೇನು ಬದುಕುವುದಿಲ್ಲ. ಇರೋ 
ನಾಲ್ಕುದಿನ ಅನವಲ್ಯಬಡಿಸಬಾರದು (ಪೂಜಾಫ. ೩). 
[ಅನವಲ್ಯಬಡು * -ಇಸ್ಕು] 

ಅನವಲ್ಯಬಡು (ಕ್ರಿ). (ಉಕ). ತೊಂದರೆಪಡು; ಹೆಚ್ಚಿನ ಕಷ್ಟಕ್ಕೆ 
ಗುರಿಯಾಗು : ನಮ್ಮ ರಾಘವೇಂದ್ರರಾಯರು ಸರಕಾರೀ ಖಾತೇದಾಗ 
ನವಕರಿಮಾಡಿ ಅನವಲ್ಯಬಡುತ್ತಿದ್ದನ್ನ ಕಮಲಕ್ಕೆ ಕಣ್ಣಾರೆ ಕಂಡಿದ್ರು 
(ವೈನಿ. ೧೩); ಅಂಧಾಂಗ ಥಣ್ಣಗ ತೌರುಮನ್ಯಾಗ ಇರಬಾರದ ನಮ್ಮವ್ವಾ 
ಇಲ್ಲಿಷ್ಟು ಅಲ್ಲಿಷ್ಟು ಅನವಲ್ಕಬಡೂದರಕಿಂತಾ (ನಡುಮ. ೮೧). 

[ಅನವಲ್ಯ + ಪಡು] 

ಅನವಶ್ಯ (ಗು). ಅವಶ್ಯವಿಲ್ಲದ; ಅಗತ್ಯವಿಲ್ಲದ. [ಸೆಂ.] 

ಅನವಶ್ಯಕ (ನಾ). - ಅನಾವಶ್ಯಕ : ಶ್ರೀಯುತರು ಸಂಭಾಷಣೆಗೆ ತೊಡ 
ಗಿದಾಗ ಅನವಶ್ಯಕವಾಗಿ ಕಾಲಹರಣಮಾಡುತ್ತಿದ್ದರು (ರೂಢಿ). [ಸಂ.] 

ಅನವಸರ (ಗು). ೧. ವಿರಾಮವಿಲ್ಲದ. (ನಾ). ೨. ಉಚಿತವಲ್ಲದ 
ಸಮಯ. ೩. ಕಾಲೋಚಿತವಲ್ಲದುದು : ಖುಲ್ಲನಾಗಿಂತ ನವಸರವಾ 
ದಲ್ಲಿ ಗುಡಿಯೊಳು ಹೊಗುವ ಸಲಿಗೆಯದೆಲ್ಲಿಯದು ತನಗಾರು ಕೊಟ್ಟರು 
ಮಾಣದಶ್ರಾಂತ (ಬಸಪು. ೪೩-೪೦). [ಸಂ.] 

ಅನನಸಾದ (ನಾ). ಕುಗ್ಗದಿರುವುದು; ಕುಂದದಿರುವುದು : ದೇಶ 
ಕಾಲ ವೈಗುಣ್ಯದಿಂದಲೂ, ಶೋಕನಿಮಿತ್ತವಾದ ವಸ್ತು ಮುಂತಾದುವು 
ಗಳನ್ನು ಸ್ಮರಿಸುವುದರಿಂದಲೂ, ಅವುಗಳಿಂದುಂಟಾಗುವ ದೈನ್ಯತೆ ಮನಸ್ಸಿನ 
ಕಾಂತಿಹೀನತೆಯೇ ಅವಸಾದವು ಎಂದೂ - ಅದಕ್ಕೆ ವ್ಯತಿರಿಕ್ತವಾದುದೇ 
ಅನವಸಾದವು -ಅಂದರೆ ಮನಸ್ಸಿನಲ್ಲಿ ದೈನ್ಮಭಾವನಿಲ್ಲದಿರುವಿಕೆ - ಎಂದು 
೬ ಅರ್ಥಮಾಡಿದ್ದಾರೆ (ಶಾಂಸಜೀ. ೮೯). [ಸಂ.] 

ಅನವಸ್ಯರ (ನಾ). ೧. ಕಲ್ಮಷವಿಲ್ಲದ ಹಾಗೆ ಶುದ್ಧಿಗೊಳಿಸಲ್ಪಟ್ಟುದು; 
ಪರಿಶುದ್ಧವಾದುದು ; ನಿರ್ಮಲವಾದುದು. ೨. ವಂಚನೆಯಿಲ್ಲ 
ದಿರುವುದು. [ಸಂ.] 

ಅನವಸ್ಮಾ ದೋಷ (ನಾ). [ತತ್ತ್ವಶಾ) ವ್ಯವಸ್ಥೆಯಿಲ್ಲದ ಸ್ಥಿತಿ: 
ಅದು ಅನಾದಿಜನ್ಯವಲ್ಲವೆಂದು ಹೇಳಿದರೆ ವ್ಯವಸ್ಥೆಯು ಸಿದ್ಧಿಸುತ್ತಿರುವಲ್ಲಿ 
ಅದಕ್ಕೊಂದು ಕಾರಣನೆಂಬ ಕಲ್ಪನೆಯಲ್ಲಿ ಪರ್ಯವಸಾನವಿಲ್ಲ. ಅನನಸ್ಕಾ 
ದೋಷ ಬರುತ್ತದೆ (ಹಿಂದಸಾ. ೫೭). [ಸೆಂ. (ಅನವಸ್ಥಾ * ದೋಷ)] 

ಅನವಸ್ಥಾ ಪ್ರಸಂಗ (ನಾ). ಮ್ಯವಸ್ಥೆಯಿಲ್ಲದಿರುವ ಪ್ರಸಂಗ್ಕ -- 
ಸಂದರ್ಭ (ಸಂ. (ಅನವಸ್ಥಾ + ಪ್ರಸಂಗ)] 


20 


25 


90 


ಅನಶನತಪಸ್ಸು 


ಅನವಸ್ಥಿತ (ಗು). ೧. ಚಂಚಲವಾದ; ಅಸ್ಥಿರವಾದ; ನೆಲೆಯಿಲ್ಲದ ; 
ಅವ್ಯವಸ್ಥಿ ತವಾದ. (ನಾ). ೨. ಅನಿಶ್ಚಿತ ಸ್ಥಿತಿ ಅನವಸ್ಥಿತಮೆಂ 
ಬುದು ಸಮ್ಯಗ್ಗರ್ಶನಾದಿ ಗುಣವೃದ್ಧಿ ಹಾನಿ ಯೊ  ಗದಿಂ ಎನಿನಿರಿದು 
ಪುಟ್ಟತ್ತು ಅಲ್ಲಿಂ ತೊಟ್ಟು ವಾಯುವೇಗ ಪ್ರಚಲಿತ ಜರೋರ್ಮಿಯವೊಲ್‌ 
ಸ್ಟೋಚಿತ ಸ್ಥಾನಂಬರಂ ಕುಂದುತ್ತಂ ಪೆರ್ಚುತ್ತಂ ಇರ್ಪುದು (ತತ್ತ್ವಪ್ರ.- 
೬೮). ([ಸಂ.] 

ಅನವಸ್ಥಿತಿ (ನಾ). ವ್ಯವಸ್ಥೆ ಯಿಲ್ಲದಿರುವುದು ; ಅವ್ಯವಸ್ಥೆ. (ಸಂ. 

ಅಸವಸ್ಥಿತಿಕ (ನಾ). ನೆಲೆಯಿಲ್ಲದುದು; ಅಸ್ಥಿರ; ಚಂಚಲ; ಹೆಚ್ಚು 
ಕಾಲ ನಿಲ್ಲದುದು ; ಕ್ಷಣಿಕ: ಭಾವಂ ಬಹಿರರ್ಥಸಮುದ್ಭಾನಿತಮನು 
ಭನಭವಂ ವಿಭಾವಂ ರಸಸದ್ಭಾವವಿಹಿತಾಭಿನಯಮನುಭಾವಂ ಸಂಚಾರಿ 
ಭಾವಮನವಸ್ಥಿತಿಕೆಂ [ಪಾಠಾಂ. ಸ್ಥಿತಕಂ] (ಕಾವ್ಯಾವ. ೭೯೭). (ಸಂ. 

ಅನವಸ್ಥೆ (ನಾ). ೧. ವ್ಯವಸ್ಥೆ ಯಿಲ್ಲದಿರುವುದು ; ಕ್ರಮವಿಲ್ಲದಿರು 
ವುದು : ತಂದೆಯ ವ್ಯವಸ್ಥೆಯು ಜಯಪಾಲನಿಗೆ ಒಂದು ಬಗೆಯ ಅನ 
ವಸ್ಥೆ ಯೆನಿಸಿತು (ಜಯಂತ. ೧೫೩). ೨. [ತತ್ತ್ವಶಾ] “ಒಂದು ಜ್ಞಾನವು 
ಮತ್ತೊಂದು ಜ್ಞಾನದಿಂದ ಅರಿಯಲ್ಪಟ್ಟಿತೆಂದಕೆ ಅದಕ್ಕೆ ಮತ್ತೊಂದು 
ಜ್ಞಾನದ ಅಪೇಕ್ಷೆಯಾಗಬಹುದು. ಹೀಗೆ ಕೊನೆಯಾಗದೆ ಇರುವಂಥ 
ದೋಷಕ್ಕೆ ಅನವಸ್ಥೆ ಎಂದು ಹೆಸರು” (ಅಮೃತ. ೩-೧೩೦ ಟೀಕು). 

[ಸಂ. ಅನವಸ್ಥಾ] 

ಅನನೀಕೃತತ್ವ (ನಾ). [ಕಾವ್ಯಮಾ] ನವ್ಯತೆಯಿಲ್ಲದಿರುವುದು ; 
ಅರ್ಥದೋಷಗಳಲ್ಲಿ ಒಂದು: ಅನನೀಕೃತತ್ವ --ಅನೇಕ ಸಂಗತಿ 
ಗಳಿದ್ದರೂ ಅವುಗಳನ್ನು ಹೊಸ ಹೊಸ ಬಗೆಯಲ್ಲಿ ಹೇಳದೆ ಒಂದೇ 
ಬಗೆಯಲ್ಲಿ ಹೇಳಿರುವುದು (ಕೈಪಿಡಿ. ೨೨೯). [ಸಂ] 

ಅನನೇಕ್ಷಣ (ನಾ). ನೋಡದಿರುವುದು ; ಪರೀಕ್ಷೆಮಾಡದಿರುವುದು : 
ದೃಷ್ಟಿದೋಷಗಳಲ್ಲಿ ಮೊದಲನೆಯದನ್ನು ಅನವೇಕ್ಷಣವೆಂದೂ ಎರಡ 
ನೆಯದನ್ನು ಅತ್ಯವೇಕ್ಷಣವೆಂದೂ ಕರೆಯಬಹುದು (ಕಗದ್ಯ.೧೪೮). [Aಂ.] 

ಅನವ್ಯ (ಗು). ೧. ಹೊಸದಲ್ಲದ ; ಹಳೆಯದಾದ. (ನಾ). ೨. ಹಳೆ 
ಯದು : “ಅನವ್ಯಂ ಪುರಾಣಂ ಪುರಾತನಮೆನಲು ಹಳತಿಂಗೆ ನಾಮ 
ಮಕುಂ” (ಮಂಗರಾ. ೧೨೯-೧೩). [ಸಂ] 

ಅನವ್ರಯೆ (ನಾ). (ಕರಾ). ಅನಾವಶ್ಯಕವಾದ ವೆಚ್ಚ ; ದುಂದು: 
ಮದುವೆ, ಮುಂಜಿ ಮತ್ತು ವ್ಯಾಜ್ಯಕ್ಕೆ ಜನ ಅನವ್ರಯವಾಗಿ ಹಣ ಖರ್ಚು 
ಮಾಡುತ್ತಾರೆ (ರೂಢಿ). [ಸಂ.?] 

ಅನಶನ (ಗು). ೧. ಅಶನವಿಲ್ಲದ. (ನಾ). ೨. ಆಹಾರವಿಲ್ಲದಿರುವುದು; 
ಊಟ ಮಾಡದಿರುವುದು; ಉಪವಾಸ: “ಪ್ರಾಯಸ್ಸನಶನಮೆನ 
ಲುಣ್ಣದಿರುಹಂ (ಮಂಗರಾ. ೧೩೫-೩೮) ; ಕೃತಾನುಶಯನನಶನನಿಧಾನ 
ದಿನಸುವಂ ವಿಸರ್ಜಿಸಿ (ಆದಿಪು. ೨-೧೭ ವ) ; ಅನಶನಮಂ ಕೈಕೊಂಡಳ್‌ 
ಮನದೊಳ್‌ ಸತಿ ಪಶಿಯ ಕುಶಲವಾರ್ತೆಯ ನಾಂ ಕೇಳ್ವಿನಮುಣ್ಣೆನೆಂದು 
(ಪಂರಾಮಾ. ೯-೧೫೦). [ಸಂ] 

ಅನಶನತಪ, ಅನಶನತಪಸ್ಸು (ನಾ). ಅನಶನವ್ರತದಿಂದ ಕೂಡಿದ 
ತಪಸ್ಸು; ಉಪವಾಸವ್ರತವೆಂಬ ತಪಸ್ಸು: ಏಕವಿಹಾರದೊಳ್‌ 
ಮಹಾರಣ್ಯನಿವಿಸ್ಟಂ ಮೊದಲ ಸಾಕಾರ ನಿರಾಕಾರ ಭೇದಭಿನ್ನಮಪ್ಪನಶನ 
ತಪಡೊಳಂ (ಶಾಂತಿಫೆ. ೯-೧೦೫ ವ) ; ಮುನೀಂದ್ರನನಶನತಪದೊಳ್‌ 
ತಆಕಿಸಂದ ಸಲನದೊಂದಾಶ್ಚರ್ಯಂ (ಸುಕುಮಾ. ೪-೪). ಅನಶನ 
ತಪಸ್ಸು : ಶ್ರಮಣ ಸಂಪ್ರದಾಯದ ಅನಶನತಪಸ್ಸನ್ನು ನೆನಸಿಗೆ ತಂದರೆ 
ಕದಾಚಿತ್‌, ವೈದಿಕಮತದನರೇ ಯಜ್ಞದಲ್ಲಿ ಉಪವಾಸವನ್ನು ಸ್ವೀಕರಿಸ 
ಬಹುದೆಂದೂ ಹೇಳಬಹುದು (ಜೈನಪ. ೫೩೫). [ಅನಶನ * ತಪ] 

ಅನಶನತಪಸ್ಸು "ಅನಶನತಪ' ನೋ. 


ಅನಶನದೀಕ್ಷೆ ೨೨೮ ಅನಾಗತಾರ್ತನೆ 


ಅನಶನದೀಕ್ಷೆ (ನಾ). ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲವೆಂಬ ಸ್ಥಿತಿ: ಸಗರರ ಮೇಲೆ ಗಂಗೆಯನನಾಕುಲದಿಂ ತರಲಾ ಭಗೀರಥಂ 
ನಿಯಮ, ವ್ರತ: ಕುರುನರೇಂದ್ರನರಸಿಯರ್‌ ಮೊದಲಾಗೆಲ್ಲರು (ಪಂಪಭಾ. ೪-೧೩). ಅನಾಶುಳೆ : ೧. ಆಕುಳನೆನಾಗಿ ಸುಟಾದೆನನಾ 
ಮನಶನದೀಕ್ಷೆಯಂ ಕೈಕೊಂಡುತ್ತಮ ಮೋಕ್ಷಮಂ ತಾಳ್ವಿದರ್‌ (ಗದಾಯು. ಕುಳಮಪ್ಪೆಡೆಯನಜಸಿ ಕಾಣೆಂ ಮೂಜುಂ ಲೋಕದೊಳಂ (ಆದಿಫು. 
೧೦-೨೦ ವ). [ಅನಶನ4 ದೀಕ್ಷೆ) ೧೦-೫೫). [ಸಂ.] 

ಅನಶನವೃತ್ತಿ (ನಾ). ಉಪವಾಸದಿಂದಿರುವುದು; ಆಹಾರವನ್ನು | 5| ಅನಾಕುಲಂ, ಅನಾಕುಳಂ (ಅ). ಕ್ಷೋಭೆಗೊಳ್ಳದೆ; ನಿಶ್ಚಿಂತೆಯಿಂದ; 
ತೊರೆಯುವುದು : ಅನಶನನೃತ್ತ್ಯಾದಿ ತಫೋನುಸ್ಮಾನಮುಂ . . . ನಿರಾಯಾಸವಾಗಿ: ತತ್ಪರಿವಾರ ದೇವತಾಕುಲಮುಮನಂಗನಾಜ್ಞಿಯೆನೆ 
ಪೇಟ್ದಿ ಕೈಕೊಳಿಸಿ (ಆದಿಪು. ೧೫-೧೩ ವ). [ಅನಶನ + ವೃತ್ತಿ] ಬಂದುದು ರಾಜಕುಲಕ್ಕನಾಕುಲಂ (ಮಲ್ಲಿಪು. ೧೧-೭೬). ಅನಾಕುಳೆಂ: 


ಅನಶನವ್ರತ (ನಾ). - ಅನಶನದೀಕ್ಷೆ: ಜಿನಮುನಿಗಳ ಸಮಕ್ಷದಲ್ಲಿ ಆ ಅನಾಕುಳಂ ಮನದಲಂಪಿನೊಳಾ ಮದನೋಸಮಾನನೊಳ್‌ ನೆರೆವೆಂ 
ವನಜಮುಖಿಯರು ದಿನವ್ರತ, ದಿಗ್ವ್ರತೆ, ಮಿತಪರಿಗ್ರಹವ್ರತ, ಬ (ಕವಿರಾ. ೨-೧೦೩) ; ಏಕೆ ನಿನ್ನನಾಳ್ವಂ ನಿನ್ನಂ ಮನಮೊಲ್ಲು ನಚ್ಚಿಯಟ್ಟದ 
ವ್ರತ ಇವುಗಳನ್ನು ಕೈಕೊಂಡರು (ಮಾಮಲ್ಲಿ. ೧೨೭). [ಅನಶನ * ವ್ರತ] 10 ನನಾಕುಳಂ ದೂತನಿಂತು ನುಡಿಯಲ್ವೇಲ್ಟುಂ (ಆದಿಪು. ೧೪-೬೫). [o.] 
ಅನಶ್ಚರ (ಗು). ನಶ್ವರವಲ್ಲದ ; ನಾಶ ಹೊಂದದಿರುವ ; ಸ್ಥಿರವಾದ;| | ಅನಾಕುಳ "ಅನಾಕುಲ' ನೋ. 
ಶಾಶ್ವತವಾದ : ಉಪಶಿಷ್ಟ ಗುಣಾಷ್ಟಕರಾದನಶ್ವರ ಶ್ರೀವನಿತೇಶರೀಗೆಮಗೆ | | ಅನಾಕುಳೆಂ "ಅನಾಕುಲಂ ನೋ. 
ಸಿದ್ಧರತೀಂದ್ರಿಯ ಸೌಖ್ಯಸಿದ್ಧಿಯಂ (ಚಂದ್ರಪು. ೧-೨). [ಸಂ.] ಅನಾಖ್ಯೇಯ (ನಾ). ಮಾತಿನಲ್ಲಿ ಹೇಳಲಾಗದುದು : ವಿಶೇಷ ಲಕ್ಷಣ 
ಅನಸು (ನಾ). (ಉಕ). ಜೋಳ ಮುಂತಾದ ಗಿಡಗಳನ್ನು ಕತ್ತರಿ ಗಳೆಲ್ಲವನ್ನೂ ಪರಿಶೀಲಿಸಿದ ಮೇಲೆಯೂ ಅದು "ಅನಿರ್ವಾಚ್ಯ? ಅಥವಾ 
ಸಿದ ಮೇಲೆ ಬುಡದ ಗಂಟಿನಲ್ಲಿ ಒಡೆಯುವ ಚಿಗುರು ; ಔಸಲು:|15| "ಅನಾಖ್ಯೇಯವೇ' ಆಗುವುದಾದರೆ (ಧ್ವನ್ಯಾಲೋ. ೫೨). [ಸೆಂ.] 
ಹೊಲದಲ್ಲಿ ಜೋಳ ಅನಸು ಒಡೆದಿದೆ (ರೂಢಿ). [2] ಅನಾಗತ (ಗು). ೧. ಇನ್ನೂ ಬಾರದ ; ಮುಂದಿನ. ೨. ಜೊರೆತಿಲ್ಲದ ; 
ಅನಸೂಯ (ಗು). ಅಸೂಯೆಯಿಲ್ಲದ ; ಹೊಟ್ಟಿ ಕಿಚ್ಚಿಲ್ಲದ. [ಸಂ.] ಕೈಗೆ ಸಿಕ್ಕದ. ೩. ತಿಳಿಯದ; ಗೊತ್ತಿಲ್ಲದ. (ನಾ). ೪. ಭವಿಷ್ಯ : 
ಅನಸೂಯಕೆ (ಗು). - ಅನಸೂಯ: ಬರ್ಹಿಧ್ವಜನ ತನುಜನನಸೂ ಕೆಲರನಾಗತಮನಜಿವ ಬುದ್ಧಿ ಯೊಡೆಯರಿಂತೆಂಬರ್‌ (ಪಂಪಭಾ. ೨-೮೬ 
ಯಕಂ ಧೀರನು (ಜೈ ನಿಭಾ. ೨೫-೧೫). (ಸಂ.] ವ) ; ನಾರದಾದ್ಯರನಾಗತವನಜುಹಿದರು (ಕುವ್ಯಾಸ. ೧೪-೫೩). [ಸಂ.] 
ಅನಸೂಯೆ (ನಾ). ೧. ಅಸೂಯೆಯಿಲ್ಲದಿರುವುದು ; ಹೊಟ್ಟಿ ಕಿಚ್ಚಿ ಲ್ಲ |0| ಅನಾಗತಂ (ಅ). ಭವಿಷ್ಯಜ್ಞಾನದ ಮೂಲಕ : ವ್ಯಾಸಭಟ್ಟಂ ಮಹಾ 


ದಿರುವುದು. ೨. ಹೊಟ್ಟಿ ಕಿಚ್ಚಿಲ್ಲದ ಹೆಂಗಸು. ೩. ಅತ್ರಿಮಹರ್ಹಿಯ ಭಾರತಕಥಾಪ್ರಪಂಚಮನನಾಗತಂ ಕಂಡದಂ ಗ್ರಂಥವಿಸ್ತರಂ ಮಾಡಲ್ಪ 
ಹೆಂಡತಿ: ವರಪುಸ್ಪಪಲ್ಲವದ ಪೊಂಗಳಸಮಂ ತುಂಬಿ ಕರದೊಳನಸೂಯೆ ಗೆದು (ಸಂಚತಂ. ೬೫-೧೯). [ಆ ಅನಾಗತ] 
ಗೀಯಲ್ಯವಳರುಂಧತಿಯ ಶಿರಕೆ ಪೋಜಿಸಿದೊಡಾಕೆ ರುಕ್ಮಿಣಿಯ ಸಿರಿಮುಡಿ | | ಅನಾಗತಕರ್ತ್ಸೃ (ನಾ). ಭವಿಷ್ಯವನ್ನು ಅರಿತು ಬರೆಯುವವನು; 
ಯೊಳಿರಿಸಿ ನಗುತ (ಜೈನಿಭಾ. ೩೪-೧). [ಸಂ. ಅನಸೂಯಾ] ಪರೋಕ್ಷವನ್ನು ಕಂಡು ಬರೆಯುವವನು : ಮುನ್ನಂ ವಾಲ್ಮೀಕಿಮುನಿ 
ಅನಸ್ತಿತ್ವ (ನಾ). ಇಲ್ಲದಿರುವಿಕೆ: ವಿಶ್ವವೆಲ್ಲ ಈ ಪ್ರೇನುದಿಂದ ಪರ|25| ರಾಮಾಯಣಮನನಾಗತಂ ಕಂಡದಂ ಗ್ರಂಥವಿಸ್ತರಂಗೆಯ್ದಲ್ಲಿ ಇನ್ನೆಮ್ಮಂ 
ಸೌಂದರ್ಯವಾದ ದೇವರ ಕಡೆಗೆ ಎಳೆಯುತ್ತದೆ, ಅನಸ್ತಿತ್ವ ಒಬ್ಬರಿಗೂ ತಪ್ಪನಾಗತಕರ್ತೃಗಳುಮಾಗದಿರ್ಕೆಂದಾಜ್ಞೆಯಂ ಮಾಡಿದ ಕಾರಣಂ 
ಬೇಡ (ಇಸ್ಲಾಂಸಂ. ೨೨೪). [ಸಂ.) (ಪಂಚತಂ. ೬೫-೨೧). [(ಅನಾಗತ + ಕರ್ತೃ] 
ಅನಹಂಕೈತಿ (ನಾ). ಅಹೆಂಕಾರವಿಲ್ಲದಿರುವುದು ; ಹೆಮ್ಮೆಯಿಲ್ಲದಿರು| | ಅನಾಗತಗ್ರಹ (ನಾ). [ಸಂಗೀತ] “ಗೀತ ಪ್ರಾರಂಭವಾಗುವುದಕ್ಕೆ 
ವುದು (ದಕ. ಕಿ). [ಸಂ] ಮುಂಚೆ, ತಾಳಘಾತದಿಂದ ಪ್ರಾರಂಭವಾಗಿ ಕೆಲವು ಅಕ್ತರಕಾಲ 
ಅನಹಂವಾದಿ (ನಾ). ನಾನು ಎಂದು ನುಡಿಯದವನು ; ಅಹಂಕಾರ |380| ನಡೆದಮೇಲೆ ಗೀತ ಪ್ರಾರಂಭವಾಗುವುದು ಅನಾಗತಗ್ರಹ. ಈ 
ವಿಲ್ಲದವನು : ಸುಹೃದನನಹಂವಾದಿ ಆಪ್ರಮತ್ತಂ ಸಾಧು ಪಾಪಿ ತಾನೆಂ ಗ್ರಹಕ್ಕೆ ಎಡುಪು ಎಂದೂ ಹೆಸರು” (ಸಂಗೀಚಂ. ೫೫). 
ದೆಯೇ ಹಲುಬುತಿಹ ಪದವೇ (ಮಲೆದೇ. ೧೭-೭). [ಅನಾಗತ + ಗ್ರಹ] 
[ಸೆಂ. ಅನಹಂವಾದಿನ್‌] ಅನಾಗತಜ್ಞ (ನಾ). ಭವಿಷ್ಯವನ್ನು ಬಲ್ಲವನು; ಮುಂದಾಗುವುದನ್ನು 
ಅನಹತ (ನಾ). [ತಂತ್ರಶಾ]- ಅನಾಹತಚಕ್ರ : ಮಾರಿ ಸ್ವಾಧಿಸ್ಮಾ ತಿಳಿದವನು: ಅಸುರಾರಿವೊಲಾವನನಾಗತಜ್ಞಂ(ಜಗನಿ.೧೭-೭೪). [ಸೆಂ.] 
ನವನು ಅದ ಹಾರಿ ಮಣಿಪೂರಕವ ಅನಹತಕ್ಕೆ ದಬೇಕೆಂದ (ಜ್ಞಾನಸಿಂ. |35| ಅನಾಗತಪೂಜೆ (ನಾ). ತಿಳಿಯದ ಪೂಜೆ; ಮೌಢ್ಯದಿಂದ ಮಾಡುವ 
೧೫-೨೩). [« ಸಂ. ಅನಾಹತ] ಆರಾಧನೆ (?) : ಪೂಜಿಸಿ ಕೆಳೆಯಿಂಕೆ ಇಳುಹಲದೇನೋ ? ಅನಾಗತ 
ಅನಹಿತ (ಗು). ೧. ಅಹಿತವಲ್ಲದ; ಹಿತವಾದ. (ನಾ). ೨. ಶತ್ರು ಪೂಜೆಯ ಮಾಡಲದೇ ನೊ? ದೇಹವೇ ಹಿಂಡಿಗೆ ಜೀವನೇ ಲಿಂಗ 
ವಲ್ಲದವನು ; ಮಿತ್ರ. ೩. ಅಡ್ಡಿ; ಆತಂಕ; ನಷ್ಟ. (8). [ಸೆಂ.] ಗುಹೇಶ್ವರ (ಅವಚಂ. ೪೩-೧೮೪). [ಅನಾಗತ * ಪೂಜೆ] 
ಅನಾಕರ್ಷಕ (ಗು). ಆಕರ್ಷಕವಲ್ಲದ: ಉಳಿದ ವಿಚಾರಗಳೆಲ್ಲ ಅನನ| | ಅನಾಗತಮತಿ (ನಾ). - ಅನಾಗತಜ್ಞ : ಮುನಿವರರೆಂತೀಗಿರಿಗೆ ಚರಿಗೆ 
ದೃಷ್ಟಿಯಲ್ಲಿ ಕೆನಿಷ್ಠವಾಗಿ ಹಾಗೂ ಅನಾಕರ್ಷಕವಾಗಿ ಕಾಣುತ್ತಿದ್ದುವು|40 ವರ್ಪರನಾಗತಮತಿ ಬಗೆಯೆ ನೀನುಪಾಯಾಂತರಮಂ (ಆದಿಪು. ೫-೭). 
(ಪುನರು. ೩೩೩). [ಸಂ.] [ಅನಾಗತ + ಮತಿ] 
ಅನಾಕಾರ (ಗು). ಆಕಾರವಿಲ್ಲದ; ರೂಪರಹಿತವಾದ : ಮುಕ್ತಜೀವ ಅನಾಗತಸಿದ್ಧಿ (ನಾ). ಭವಿಷ್ಯದ ಸಿದ್ಧಿ; ಮುಂದೆ ಒದಗಲಿರುವ ಸಿದ್ಧಿ: 
ನಪ್ಪೊಡೇಕಪ್ರಕಾರನುಮನಾಕಾರನು[ಮ]ಶರೀರಾಕಾರದಿಂ ಕಿಂಚಿದೂ ಸಂಸಾರಕ್ಕೆ ಬೋಧೆಗೆ ಸಿಕ್ಕಿರೆ ಅನಾಗತಸಿದ್ಧಿಯ ಹೋದ ಹೊಲಬನಜಕಿ 
ನನುಂ (ಸುಕುಮಾ. ೮-೧೪ ವ). [ಸಂ.] ಯದೆ ಕೆಟ್ಟರಯ್ಯಾ (ಮೋಳಿಮಾ. ೯೧-೩೬೨). [ಅನಾಗತ * ಸಿದ್ಧಿ) 
ಅನಾಕುಲ, ಅನಾಕುಳ (ಗು). ೧. ವ್ಯಾಕುಲವಿಲ್ಲದ; ಕ್ಷೋಭೆ 45 ಅನಾಗತಾರ್ತವೆ (ನಾ). ಮೈನೆರೆಯದ ಹುಡುಗಿ: “ಮೈನೆರೆಯದ 
ಗೊಳ್ಳದ; ಕದಡದ; ಶಾಂತವಾದ. (ನಾ). ೨. ವ್ಯಾಕುಲವಿಲ್ಲದ ಹೆಂಗಸು” (ಗಂಗಾಮ. ಆ). (ಸಂ. ಅನಾಗತಾರ್ತವಾ)] 


ಅನಾಗರಿಕ ೨೨೯ ಅನಾದರಣೇಯ 


ಅನಾಗರಿಕ (ಗು). ೧. ನಾಗರಿಕನಲ್ಲದ ; ನಾಗರಿಕವಲ್ಲದ. (ನಾ). ಆಚೇತನವಸ್ತುಗಳು, ಅನಾತ್ಮವಸ್ತುಗಳು, ಜೀವೇಶ್ವರ ವಸ್ತುಗಳು, 
ತಿ. ನಾಗರಿಕತೆಯಿಲ್ಲದವನು : ನೆನ್ನೆ ನಾವು ಮಾತಾಡಿಸಿದ ವ್ಯಕ್ತಿ ತೀರ ಚೇತನವಸ್ತುಗಳೆಂದು ವಿಭಾಗ (ಹಂದಸಾ. ೨೩೯). [ಅನಾತ್ಮ + ವಸ್ತು] 
ಅನಾಗರಿಕನಂತೆ ಕಾಣುತ್ತಿದ್ದನು (ರೂಢಿ). [ಸಂ.] ಅನಾತ್ಮನಾದ (ನಾ). ಆತ್ಮನೆಂಬ ವಸ್ತುವಿಲ್ಲವೆಂದು ಮಾಡುವ 
`ಅನಾಚಾರ (ನಾ). ಆಚಾರವಲ್ಲದುದು ; ಸದಾಚಾರವನ್ನು ಬಿಟ್ಟು ವಾದ : ವಿವಿಧ ಇಂದ್ರಿಯಗಳು ವಿವಿಧ ವಿಷಯಗಳನ್ನು ಗ್ರಹಿಸುವಂತೆ 
ನಡೆಯುವಿಕೆ; ತಪ್ಪುನಡೆ : ಆಚಾರವೇ ಸ್ವರ್ಗ ಅನಾಚಾರವೇ ನರಕ | 5 ಏರ್ಪಟ್ಟಿರುವ ವ್ಯವಸ್ಥೆಯೇ ಆತ್ಮನನ್ನೂ ಸಿದ್ಧಪಡಿಸುತ್ತದೆ. ಅನಾತ್ಮ 
(ಬಸವ. ೨೩೯); ನ್ಯಾಯ, ಧರ್ಮದ ಅರಿವಿಲ್ಲದೆ ಅನಾಚಾರಗಳೆನ್ನೆಸಗು ವಾದಕ್ಕೆ ಇರುವ ಪ್ರಮಾಣವೇ ಆತ್ಮವಾದಕ್ಕೂ ಪ್ರಮಾಣ (ಜೀವಾತ್ಮ. 
ವುದು ಈ ಶಾಲೆಯಲ್ಲಿ ತುಂಬಿಹೋಗಿದೆ (ಕಾವೇರಿ. ೮೮) ; ಮಾಡೋದು ೬೫). [ಅನಾತ್ಮ + ವಾದ] 
ಅನಾಚಾರ ಮನೆಯ ಮುಂದೆ ಬೃಂದಾವನ (ಗಾಜಿ). [ಸಂ.] ಅನಾತ್ಮವಾದಿ (ನಾ). ಆತ್ಮವಿಲ್ಲವೆಂದು ವಾದಿಸುವವನು ; ನಾಸ್ತಿಕ. 
ಅನಾಚಾರವಂತ (ನಾ). ಆಚಾರವನ್ನು ಬಿಟ್ಟವನು ; ಪೂರ್ವಪದ್ಧತಿ [ಸಂ. ಅನಾತ್ಮವಾದಿನ್‌ (ಅನಾತ್ಮ + ವಾದ + -)] 
ಯನ್ನು ಮಾರಿ ನಡೆಯುವವನು. "ಅನಾಚಾರವಂತಕ' ಪರಾ. |10| ಅನಾಥ (ಗು). ೧. ನಾಥರಿಲ್ಲದ ; ಕಾಪಾಡುವವರಿಲ್ಲದ ; ದಿಕ್ಕಿಲ್ಲದ. 
[ಸಂ, ಅನಾಚಾರವಾನ್‌] (ನಾ). ೨. ದಿಕ್ಕಿಲ್ಲದವನು; ತಬ್ಬಲಿ : ಧರೆಯೊಳಗನಾಥರಂ ಸಲಹು 
ಅನಾಚಾರವಂತಕ (ನಾ). ಇ ಅನಾಚಾರವಂತ: ಅಳುಪಿದನ ಪರ ದುಷ್ಟರನು ಪರಿಹರಿಸು (ಹಚಕಾ. ೮-೨೮); ಕಡೆಗೆ ಧೃತರಾಷ್ಟ್ರಾವನೀಶನು 
ಸತಿಗೆ ದ್ವಿಜಸಂಕುಳವ ದೊಷಿಸಿದವನ ಕೋದೊಡಗಲಿಸಿದನು ಗುರುನಿಂದಕ ಮಡದಿಸಹಿತಲನಾಥನಾಗಿಯೆ ಕೆಡುವನೆಂಬುದ ಬಲ್ಲೆನಾ ಪಾಂಡವರ 
ನನನಾಚಾರವಂತಕನ ... ಕೊಲ್ಲದಿರ್ದಡೆ ನಾಳೆ ಸೈಂಧವನ (ಕುವ್ಯಾದ್ರೋ. ರಾಜ್ಯದಲಿ (ಕುವ್ಯಾಉ. ೯-೩೭). [ಸೆಂ.] 
ಓರಿಇ. ಪರಿ. ೨೮೪). [ಅನಾಚಾರವಂತ * -ಕ್ಕ], 15 ಅನಾಫತಂತ್ರ (ನಾ). ಒಡೆಯನಿಲ್ಲದ ಸೈನ್ಯ: ವನದುರ್ಗಸ್ಥಿತಕಾಮನಾ 


ಅನಾಚಾರಿ (ನಾ). ಆಚಾರವನ್ನು ಬಿಟ್ಟು ನಡೆಯುವವನು; ಕೆಟ್ಟ ಮುನಿಗೆ ಬೆಂಗೊಟ್ಟೋಡೆ. .. ಕೀರಪಿಕ ವೃಂದಂ ಗೂಡುಗೊಂಡಿರ್ದು 


ನಡತೆಯು ಳ್ಳ ವನು: *ಅನಾಚಾರಿ ದುರ್ವ್ಯತ್ತೆನುದಾಸೀನನಕ್ಕು ” ವೆಂಬಿನವಂತಿರ್ದುವನಾಥತಂತ್ರಮಧಿಕರ್‌ ಬಂದೆ ಯ್ದೆ ಬಲ್ಗೆಯ್ಗುಮೇ 

(ಮಂಗರಾ. ೭೫-೬) ; ಹೆತ್ತ ತಾಯ ಕೊಂದ ಅನಾಚಾರಿ (ಮೋಳಿಮಾ. | (ಪುಷ್ಪಪು. ೧೪-೨೨). [ಅನಾಥ ತಂತ್ರ) 

೧೮೨-೬೮೫). (ಸಂ. ಅನಾಚಾರಿನ್‌] | ಅನಾಧತ್ವ (ನಾ). ನಾಥನಿಲ್ಲದಿರುವುದು ; ರಕ್ಷಕನಿಲ್ಲದ ಸ್ಥಿತಿ: ಇತ್ತಲು 
ಅನಾಜು (ನಾ). ಧಾನ್ಯ; ಕಾಳು; ದವಸ: ರಾತ್ರಿ ಕಾಲದಲ್ಲೂ ಮೈಸೂರು |20| ನಂಬಿಯಣ್ಣಂ ಶರ್ವಕಾರುಣ್ಯ ಸಾಮ್ರಾಜ್ಯ ಸದ್ಭಕ್ತಿ ಸಾರ್ವಭೌಮನಾಗಿ 

ಸೀಮೆಗೆ ಹೋಗಿ ಅನಾಜು ವಗೈರೆ ಲೂಟ ಮಾಡಿಕೊಂಡು ಬಂದು ತಂಮ ಅನಾಥತ್ವಂ ಸಿಂಗಿ ಸನಾಥನಾಗಿ (ನಂಬರ. ೮-೬). [ಸಂ.] 

ಕಡೆಯ ಮಂದಿಗೆ ಊಟದ ಬಗ್ಯೆ ಕೊಡಿಸುತ್ತಾ (ರಾಜೇಂದ್ರ. ೨೧) ; ರಾಗಿ ಅನಾಥಬಂಧು (ನಾ). ಗತಿಯಿಲ್ಲದವರಿಗೆ ನಂಟ ; ದಿಕ್ಕಿಲ್ಲದವರನ್ನು 

ಮುಂತಾದ ಅನಾಜು ತಂದು ನಮಗೂ ನಂಮ ಮಕ್ಕಳಿಗೂ ಅಂನಾ ಮಾಡಿ | ಕಾಪಾಡುವವನು : ನೀನೇ ಅನಾಥಬಂಧು ಕಾರುಣ್ಯಸಿಂಧು (ಪುರಂದ. 


ಕೊಂಡು (ರಾಜೇಂದ್ರ. ೧೩೦). [<- ಹಿಂ. ಮರಾ. ಅನಾಜ್‌] 

ಅನಾಡಂಬರ (ನಾ). ಆಡಂಬರವಿಲ್ಲದಿರುವುದು; ಸರಳತೆ. [ಸಂ] 

ಅನಾತಪ (ನಾ). ಬಿಸಿಲಿಲ್ಲದಿರುವುದು ; ನೆರಳು. [ಸಂ.] | 

ಅನಾತುಮ (ನಾ). - ಅನಾತ್ಮ: ಆತುಮನು ತಾನಾಗಲಆಿವಡನಾತುಮಾ 
ಖಳ ಜೀವಕರಣವ್ರಾತನಾತ್ಮನೆ ನೋಡೆ ಮಿಥ್ಯ ಜ್ಞಾನಕೃತವೆಂದ (ನಿಭಾಗ. 
೩-೧೨-೩೫). [ಆ ಸಂ. ಅನಾತ್ಮ] 

ಅನಾತ್ಮ (ನಾ). ೧. ಆತ್ಮವಿಲ್ಲದುದು. ೨. ಆತ್ಮವಲ್ಲದುದು ; ಆತ್ಮನಿ 40 
ಗಿಂತ ಬೇರೆಯಾದುದು ; ಜಡವಸ್ತು : ಅನಾತ್ಮನೆಂಬುದಾರೆಂದರೆ 

ಸಮಸ್ಟಿವ್ಯಷ್ಟಾ ತ್ಮಕವಾದಂಥ ಶರೀರತ್ರಯವು ಅನಾತ್ಮನೆಂದು ಹೇಳ 
ಪಡುವುದು (ವೇಸಾರ. ೭). 

ಅನಾತ್ಮರು ಎ ಆತ್ಮಜ್ಞಾನವಿಲ್ಲದವರು : ಭೀಮಕರ್ಮಿಗಳಾರೃವೈರಿ 

ಗಳ್‌ ಅನಾತ್ಮರಂ ಯಷಿಕಂಟಿಕರನಿರಿವುದೆನ್ನಯ ಮನಂ (ಶ್ರೀರಾಮಾ. |$5 
೧೮೩-೨೦೧). (ಸಂ. 

ಅನಾತ್ಮಜ್ಞ (ನಾ). ೧. ಆತ್ಮಸ್ಪರೂಪನ್ನು ತಿಳಿಯದವನು. ೨. ತನ್ನ 
ಯೋಗ್ಯತೆಯನ್ನು ತಾನು ಅರಿಯದವನು. "ಅನಾತ್ಮಜ್ಞೃತ್ವ' 
ಪರಾ. [ಸಂ.] 

ಅನಾತ್ಮಜ್ಞತ್ಹ (ನಾ). ೧. ಆತ್ಮದ ಸ್ವರೂಪವನ್ನು ತಿಳಿಯದಿರುವುದು. |40 
೨. ತನ್ನ ಯೋಗ್ಯತೆಯನ್ನು ತಾನೇ ಅರಿಯದಿರುವುದು: ಮೊದ 
ಲೊಳ್‌ ಸಂಭಾಷಣಂಗೆಯ್ದುದೆ ವಲಮಿಟ್‌ಕೆಯ್ವಂದಂ »«- ಪ್ರೀತಿಯಂ 
ಮಾಟ್ಬುದನಾತ್ಮಜ್ಞತ್ವಮಿಾವುದೆ ವಿಭವದ ಗರ್ವಂಬೊಲಾದಪ್ಪುದೀಗಳ್‌ 
(ಕಾದಂಉ. ೧೧೨). [ಸಂ.] 

ಅನಾತ್ಮನಸ್ತು (ನಾ). ಆತ್ಮಕ್ಕಿಂತ ಭಿನ್ನವಾದ ವಸ್ತು; ಆತ್ಮವಲ್ಲದ |45 
ವಸ್ತು : ನಿತ್ಯವಿಭೂತಿ, ಲೀಲಾವಿಭೂತಿ . . . ಈ ನಾಲ್ಕು ದ್ರವ್ಯಗಳು 


೨-೧೧೬-೧). [ಅನಾಥ - ಬಂಧು] 

ಅನಾಥಾಲಯ (ನಾ). ಅನಾಥರಿಗೆ ಆಶ್ರಯಕೊಡುವ ಸಂಸ್ಥೆ, -- 
ವಸತಿ ಸ್ಥಾ ನ: ಮೈಸೂರಿನಲ್ಲಿರುವ ಅನಾಥಾಲಯವು ಶ್ರೀ ವೆಂಕಟ 
ಕೃಷ್ಣಯ್ಯನವರಿಂದ ಸ್ಥಾಪಿಸಲ್ಪಟ್ಟಿತು (ರೂಢಿ). [ಅನಾಥ * ಆಲಯ] 

ಅನಾಥಾಶ್ರಮ (ನಾ). - ಅನಾಥಾಲಯ: ಆ ಮಗುವಿಗೆ ಶಾಸ್ತ್ರೋಕ್ತ 
ವಾಗಿ ಜಾತಕರ್ಮ ಮಾಡಿಸಿದೆ. ಆಮೇಲೆ ಆದನ್ನು ಅನಾಥಾಶ್ರಮಕ್ಕೆ 
ಕಳಿಸಿದೆವು (ಪುನರು. ೨೮೪). [ಅನಾಥ * ಆಶ್ರಮ] 

ಅನಾಥೆ (ನಾ). ರಕ್ಷಕರಿಲ್ಲದವಳು ; ದಿಕ್ಕಿಲ್ಲದ ಹೆಂಗಸು : ಮುಳಿದೆನ್ನ 
ನನಪರಾಧೆಯನವಟಲ್ಲವಳೆನಿಂತನಾಥೆಯಂ ಮೋದಿದ ಕಾಲ್ಗಳನಾವ ಜನ್ಮ 
ಜನ್ಮಂಗಳೊಳಗಾಗಿಯುಮಕ್ಕೆ ಮುಂದೆ ಕೇಳ್ತಿನ್ನದಿರೆಂ (ಸುಕುಮಾ. ೫-೮); 
ಅನಾಥೆ ಇವಳಿನ್ನೊಬ್ಬಳೀ ಜನ್ಮ ರೋಸಿ, ವೇಧೆಯನು ತಾಳದೆಯೆ ಮುಳುಗಿ 
ದಳು ಹೊಳೆಗೆ (ಇಂಗೀತ. ೬೧). [ಸಂ. ಅನಾಥಾ] 

ಅನಾದರ (ಗು). ೧. ಆದರವಿಲ್ಲದ ; ಉಪೇಕ್ಷಿಸಿದ; ಅಲಕ್ಷ್ಯಮಾಡಿದ: 
ತಪ್ಪನದೆಂತು ಹೊಜಂವೆನನಾದರೋದ್ಧತ ದಂಡಪಾಣಿಯ ದಂಡಹತಿಗಾಜಕಿ ' 
(ಬಸಪು. ೩೯-೩೨). (ನಾ). ೨. ಆದರವಿಲ್ಲದವನು : ಪರಮಶ್ರೀಪತಿ 
ದೇವವಂದ್ಯಂ... ಮೋಹಾಧಿರಾಜಂಗನಾದರನಾದಂ (ಶಾ 9 ತಿಪು. 
೮-೧೧೭). [Ao] 

ಅನಾದರಣ, ಅನಾದರಣೆ (ನಾ).- ಅನಾದರ. ಅನಾದರಣೆ: ಊರ್ಮಿ 
ಳೆಯ ಲಂಗವು ಅನಾದರಣೆಯಾಗಿ ಮೇಜಿನ ಮೇಲೆ ಕಾಗದದ ಪೊಟ್ಟಿ 
ದೊಡನೆ ಪೊಟ್ಟಿವಾಗಿ ಬಿದ್ದಿದ್ದಿತು (ಮೊಗ್ಗು. ೪೩). [ಸಂ. ಅನಾದರಣ] : 

ಅನಾದರಣೀಯ (ಗು). ಆದರಿಸಬಾರದ; ಆದರಕ್ಕೆ ಪಾತ್ರವಲ್ಲದ : 
ಕೋವಿದರ ಮತ್ತು ಉದ್ದಾಮ ಮೇಧಾವಿಗಳ" ಇನ್‌ವಿಸಿಬಲ್‌'ಕಾಲೇಜು” 
ಒಂದು ಅನಾದರಣೀಯ ವಿಜ್ಞಾನ ಸಂಘವಾಗಿತ್ತು (ವಿಕಾಸ. ೫). [ಸಂ.] 


25 


ಮ್ಲ ——————————————————— ಪಾಘಾಘಾಘಾಘಾಗಾಘ)7ಕ್ತಗಗಸಾಗಾಣಾಣಾ 


ಶಿನಾದರಣೆ 


ಅನಾದರಣೆ "ಅನಾದರಣ' ನೋ. 

ಅನಾದರಣೆಗೈ (ಕ್ರಿ). ಉದಾಸೀನಮಾಡು ; ಅಲಕ್ಷಿಸು: ಅರಸೀ ಮರವೆ 
ಯೊಳಾನಂಡೊರಸಲನಾದರಣೆಗೈದ ನಿನ್ನಯ ಪಕ್ಸ್ನ್ಮಾಂತರ ಲಗ್ನ ಬಾಷ್ಟ 
ಬಿಂದುವನೊರಸುತಮಿಂಡೆನ್ನ ದುಗುಡವಂ ಪರಿಹರಿಪೆಂ (ಶಾಕುಂತ. 

[ಅನಾದರಣೆ + ಗೈ (ಆ ಗೆಯ್‌)] 

ಅನಾದರತ್ವ (ನಾ). ಆದರವಿಲ್ಲದಿರುವಿಕೆ; ಉದಾಸೀನತೆ: ಪರಾರ್ಥಾ 
ಪಹಾರಪ್ರಾರಂಭಾನಾದರತ್ವಂ ಪರಯುವತಿರತಾನಾಭಿಲಾಷೋದ್ಯಮಂ... 
ಇಂತಿವು ಜಿನಗದಿತಾಣುಬ್ರತಂಗಳ್‌ (ಸುಕುಮಾ. ೬-೯). [ಸಂ.] 

ಅನಾದನಿಧ (ನಾ). ವೀಣೆಯಂತಹ ಒಂದು ಬಗೆಯ ತಂತೀವಾದ್ಯ: 


೧೧೦-೧೮೮). 


ವಲ್ಲಕಿ, ಅಳಾನಿನಿ, ಅನಾದವಿಧ, ಕಚ್ಛಪವೀಣೆ ... ಯೆಂಬ ಮೂನತ್ತು 
ಮೂಜು ತಂಶ್ರೀವಾದ್ಯಂಗಳು (ವಿವೇಕ. ೨೩೭). [ಸಂ. ?) 
ಅನಾದಿ (ಗು). ೧. ಆದಿಯಿಲ್ಲದ; ಮೊದಲಿಲ್ಲದ: ಆಸೆಯಿಲ್ಲದ ಭಕ್ತ 


ಚಿತ್ತಾವಾಸವಾಗಿದ್ದವನ ಭಕ್ತರಿಗೋಸರಿಸುವವನಾದಿಗಾದಿಗನಾದಿಯಾದ 
ವನು (ಬಸಪು. ೫೧-೫೦). ೨, ಮೊದಲನ್ನು ತಿಳಿಯಲಾಗದ ; ಪುರಾ 
ತನಕಾಲದಿಂದಿರುವ : ಕಾದಲಾಪರೆ ಮಗನೆ ಪರರಿಗೆ ಭೇದಿಸುವ 
ರಳವಲ್ಲ ಕವಚವನಾದಿಯದು ಕೊಳ್ಳೆ ದು ಕೊಟ್ಟನು ಗವಸಣಿಗೆದೆಗೆದು 
(ಕುವ್ಯಾದ್ರೋ. ೧೦-೪೬). (ನಾ). ೩. ಸ್ವರ್ಗ : “ಸ್ಥಿತಿಯುಂ 
ಸೃಷ್ಟಿಯನಾದಿ ನಾಕಸುಖಮುಂ ಸ್ವರ್ಗಾಹ್ವಯಂ 33 (ನಾನಾರ. ೧೫೫). 
೪. ತೊಣಸೆಗಿಡ. "ಅನಾದಿಕಸ' ಪರಾ. [ಸಂ.] 

ಅನಾದಿಕರ್ಮ (ನಾ). ಎಂದು ಮೊದಲಾಯಿತೆಂದು ಗೊತ್ತಿಲ್ಲದ 
ಕರ್ಮ; ಪುರಾತನವಾದ ಕರ್ಮ : ಸಕಲ ಪ್ರಾಣಿಗಳಿಗೆ ಅನಾದಿಕರ್ಮ 
ದೊಳಗೆ ನಂದೆ ಕರ್ಮ ವೆಚ್ಚವಾಗಿಯಿರಲು ವುಳಿದ ಅನಾದಿಕರ್ಮ ಶೇಷ 
ಪ್ರಾರಬ್ಧಕರ್ಮ ಯಿರುತದೆ (ವ ೯೨). [ಅನಾದಿ * ಕರ್ಮ] 

ಅನಾದಿಕನಿ (ನಾ). ಬಹಳ ಮೊದಲಿನ ಕವಿ: ಅನಾದಿಕವಿ ಪರಮ 
ಪುರುಷೋತ್ತಮಂ, ಸರ್ವೇಶ್ವರಂ (ಶ್ರೀರಾಮಾ. ೩-೫೭). 

[ಅನಾದಿ * ಕನ್ಮಿ] 

ಅನಾದಿಕೆಸ (ನಾ). ಒಂದು ಗಿಡದ ತೊಪ್ಪಲು, ಸೊಪ್ಪು: 
“ತೊಣಸೆ ತೊಪ್ಪಲು” (ಕಿ). [ಅನಾದಿ * ಕಸ್ಯ] 

ಅನಾದಿಕಾಲ (ನಾ). ಆದಿ ಯಾವುದೆಂದು ಗೊತ್ತಿಲ್ಲದ ಕಾಲ; ಬಹು 
ಪುರಾತನ ಕಾಲ: ಮದುನೆ ಅನಾದಿಕಾಲದಿಂದಲೂ ನಡೆದು ಬಂದಿರುವ 
ಪದ್ಧತಿ (ರೂಢಿ). [ಅನಾದಿ ಕಾಲ] 

ಅನಾದಿಗಾನ (ನಾ). ಆದಿಯಿಲ್ಲದ ಗಾನ; ಮೊದಲಿಲ್ಲದ ಗಾನ: 
ಅನಾದಿಗಾನವು ನಾನು - ಹೇ ಅನಂತಗಾಯಕನೇ - ನಿನ್ನ (ಅಗ್ನಿಹಂ- 


೩೦-೧). [ಅನಾದಿ * ಗಾನ್ಯ] 


ಅನಾದಿನಿಧನ (ಗು) ಮೊದಲು ಕೊನೆಗಳಿಲ್ಲದ ; ಹುಟ್ಟು ಸಾವು. 


ಗಳಿಲ್ಲದ; ಶಾಶ್ಚತವಾದ: ಅಕೃತ್ರಿಮಮುಂಅನಾದಿನಿಧನಮುಂ ಉತ್ಪಾದ 
ವ್ಯಯ ಧ್ರೌವೃನಿರ್ವರ್ತೃಮುಂ (ತತ್ತ್ವಪ್ರ. ೧೧೬). [ಅನಾದಿ + ನಿಧನ] 

ಅನಾದಿಪರ್ಯವಸಾನ (ನಾ). [ಜೈನ] ಮೊದಲಿಲ್ಲದುದು; ಆದರೆ 
ಕಡೆಯುಳ್ಳದ್ದು ; ಮಿಥ್ಯಾತ್ತ ಕಾಲದ ಒಂದು ವಿಭಾಗ (0): 
ಕಾಲಂ ನಿರೂಪಿಸೆಸಡುಗುಂ ಅದು... ಏಕಜೀವಾಪೇಕ್ಷೆಯಿಂ ಅನಾದ್ಯ 
ಪರ್ಯನೆಸಾನಮುಂ ಅನಾದಿಪರ್ಯವಸಾನಮುಂ ಸಾದಿಪರ್ಯವಸಾನ 
ಮುಮೆಂದು ಭಂಗತ್ರಯನುಕ್ಕುಂ (ತತ್ತ ಪ್ರ. ೩೧). "ಅನಾದಿಸಾಂತ'? 
ಪರಾ. [ಅನಾದಿ+ ಪರ್ಯವಸಾನ] 

ಅನಾದಿಪುರುಷ (ನಾ). ಆದಿಯಿಲ್ಲದ ಪುರುಷ ; ಪುರಾತನ ಪುರುಷ; 
ಭಗವಂತ: ಕಮಲೋದರನು ಕೈಕೊಂಡನಗ್ಗದನಾದಿಪುರುಷಶ್ರೀನಿಜವ 
ವಿಶ್ವಾತ್ಮಕಾಕೃತಿಯ (ಕುವ್ಯಾಭೀ. ೩-೬೪). [ಅನಾದಿ * ಪುರುಷ] 


ಎಂ 


5; 


10 


20 


ಎ 
ಆ 


90 


4 


43 


ಅನಾದಿಸಾಂತ 


| ಅನಾದಿಪ್ರಭವ (ನಾ). ಅನಾದಿಕಾಲದಲ್ಲಿ ಉಂಟಾದದ್ದು : ಇದನಾದಿ 
ಪ್ರಭವಂ ಭವಭ್ರಮಣ ದುಃಖೋಗ್ರಾಗ್ನಿಯೊಳ್‌ ಮಗ್ಗಿದಪ್ಪುದು 
ಜೀವಂಗಳನೆಂಬಿನಂ (ಆದಿಪು. ೧೫-೧೯). [ems + ಪ್ರಭವ] 
ಅನಾದಿಬಂಜರು (ನಾ). ಬಹಳ ಹಿಂದಿನ ಕಾಲದಿಂದಲೂ ಬೀಳು 
ಬಿದ್ದ ಭೂಮಿ (ದಕ. 8). [ಅನಾದಿ * ಬಂಜರು] 
ಅನಾದಿಬೋಧ (ನಾ). ಆದಿಯಿಲ್ಲದ ಜ್ಞಾನವುಳ್ಳವನು: ಅಂತಪ್ಪ 
ಸರ್ವಜ್ಞತಾ ತೃಪ್ತಿ ಎನುತಂತನಾದಿಬೋಧಾಯೆಂದಾ ಸ್ವತಂತ್ರನಿತ್ಯಮ 
ಲುಪ್ತಶಕ್ತಿಯನು (ನೀಶೈ ಪು. ೫-೮-೧೮). [ಅನಾದಿ * ಬೋಧ] 
ಅನಾದಿಮಿಥುನ (ನಾ). ಆದಿಯಿಲ್ಲದ ಜೋಡಿ; ಅತಿ ಪುರಾತನ 
ಕಾಲದಿಂದಲೂ ಇರುವ ದಂಪತಿಗಳು : ಒಲವಿಗೆ ನಲಿಯುವ ಅನಾದಿ 
ಮಿಥುನ ಒಂದನೆ ನೂರೊಂದೆನಿಸುವ ರತುನ ( ಸೂರ್ಯಪಾ. ೩೨-೭). 
[ಅನಾದಿ + ಮಿಥುನ] 
ಅನಾದಿಮಿಥ್ಯಾತ್ತ (ನಾ). [ಜೈನ] ಅನಾದಿಕಾಲದಿಂದ ಬಂದಿರುವ 
ತಪ್ಪು ನಂಬಿಕೆ : ಕದಡಿದ ನೀರ್‌ ಕತಕದಿನಲ್ಲದೆ ತಿಳಿಗುಮೆ ಪುದಿದನಾದಿ 
ಮಿಥ್ಯಾತ್ವದೆ ಮಲ್ಲಿದ ಮತಿಯದು ನಿನ್ನಿಂದಲ್ಲದೆ' ಪಜ್ಜಳಿಸುಗುಮೆ 
(ಚಂದ್ರಪು. ೭-೮). [ಅನಾದಿ ಮಿಥ್ಯಾತ್ವ) 
ಅನಾದಿಮುಕ್ತ (ನಾ). ಮೊದಲಿನಿಂದಲೂ ಮುಕ್ತನಾದವನು; 
ಈಶ್ವರ : ಇವರು ಆದಿಮುಕ್ತರು, ಪರಮಶಿವನು ಅನಾದಿಮುಕ್ತನು 
(ಹಿಂದಸಾ. ೩೦೧). [ಅನಾದಿ ಮುಕ್ತ] 
ಅನಾದಿಮೂರುತಿ (ನಾ). - ಅನಾದಿಪುರುಷ: 
ಸಲಹೊ ಗದುಗಿನ ವೀರನಾರಯಣ (ಕುಷ್ಯಾಆ: ೧-೨೩). 
[ಅನಾದಿ + ಮೂರುತಿ] 
ಅನಾದಿವಾರ್ತೆ (ನಾ). ಬಹಳ ಹಿಂದಿನಿಂದಲೂ ಬಂದ ಸಮಾಚಾರ; 
ಸಾಂಪ್ರದಾಯಿಕವಾಗಿ ಬಂದ ವೃತ್ತಾಂತ [ಅನಾದಿ + ವಾರ್ತೆ) 
ಅನಾದಿಶೈವ (ನಾ). ೧. ಏಳು ಬಗೆಯ ಶೈವಗಳಲ್ಲಿ ಒಂದು. 
೨. ಶಿವ: ಅನಾದಿಶೈವ, ಅದಿಶೈವ, ಮಹಾಶೈವ, ಅನುಶೈವ, ಅವಾಂತರ 
ಶೈವ, ಪ್ರವರಶೈನ, ಅಂತರಶೈವನೆಂಬವೇ ಸಪ್ತಶೈವಂಗಳವುಗಳಲ್ಲಿ ಶಿವನೇ 
ಅನಾದಿಶೈವನು (ವಿನೇಕ. ೬೨). [ಅನಾದಿ ಶೈವ] 
ಅನಾದಿಷ್ಟ (ಗು). ಆದೇಶವಾಗಿ ಬಾರದ ; ಸಹಜವಾದ: ಸ್ವರದಿಂ 
ಯಲದಿನನಾದಿಷ್ಟರೇಫದಿಂ ಪರದೊಳಮರ್ದು `ತೋಷಕೆ ಪವರ್ಗಂ ದೊರೆ 
ಕೊಳ್ಳುಂ ವಾದೇಶಂ (ಕಾವ್ಯಾವ. ೬೩). “ಆದಿಷ್ಟ' ಪರಾ. [ಸಂ.] 
ಅನಾದಿಷ್ಟರೇಫ (ನಾ). [ವ್ಯಾಕ] ಶಕಟರೇಫ (- ಅ) ಕೈ ಆದೇಶ 
ವಾಗಿ ರುವ "ರ? ಕಾರವಲ್ಲದ ಸಹಜವಾದ ರೇಫ (ಆರ್‌): 
ಅನಾದಿಷ್ಟರೇಫಕ್ಕೆ ॥ ಬೇರ್ವೆರಸು ಕಿಬ್ತು ಪಲವುಂ ನೀರ್ವೂಗಳನೊಟ್ಟ 
ಕೊಂಡು ಬರ್ಪ ಗಜೇಂದ್ರಂ ಸೋರ್ವ ಮದಧಾರೆ ಕಟಿಡೊಳ” ನೇರ್ವ 
ಟ್ವರೆ ಸುರಕರೀಂದ್ರಮೆನಿಸಿದುದಾಗಳ್‌ (ಕಾವ್ಯಾವ. ೭೧). ಓ ಇಲ್ಲಿಯ 
ಬೇರ್‌, ನೀರ್‌, ಬರ್‌, ಸೋರ್‌, ನೇರ್‌ ಎಂಬ ಶಬ್ದಗಳಲ್ಲಿನ 
"ರ್ರ? ಕಾರ ಅನಾದಿಷ್ಟರೇಫ. "ಆದಿಷ್ಟಕೇಫ? ಸರಾ. 
[ ಅನಾದಿಷ್ಟ + ಕೀಘ] 
ಅನಾದಿಸಂಸಿದ್ಧ (ಗು). ಬಹಳ ಹಿಂದಿನಿಂದ ಪ್ರಸಿದ್ಧಿ ಪಡೆದ : ಅನಾದಿ 
ಸಂಸಿದ್ಧರ್ಗ್ಗರುದ್ಮ ಪ್ರತಿಷ್ಠಿತರಮೋಘವನರ್ಷಪ್ರತಿಪಾಳಕರ್ದ್ವಿಜಕುಳತಿಳ 
ಕರ್‌ (ಸೌಇಇ. XX, ೫೭-೮; 1084). [ಅನಾದಿ * ಸಂಸಿದ್ಧ] 
ಅನಾದಿಸಾಂತ (ನಾ). ೬ ಅನಾದಿಪರ್ಯವಸಾನ : ಯಾವುದು ಅನಾದಿ 
ಮಿಥ್ಯಾದೃಷ್ಟಿ ಭವ್ಯ ಜೀವವಿದೆಯೋ ಆದರ ಮಿಥ್ಯಾತ್ವಕಾಲವು ಅನಾದಿ 
ಸಾಂತ ಇದೆ. ಎಂದರೆ ಅನಾದಿಕಾಲದಿಂದಲೂ ಆ ಜೀವಕ್ಕೆ ಇನ್ನೂವರೆಗೆ 
ಸಮ್ಮಕ್ತ್ವ್ವದ ಪ್ರಾಪ್ತಿಯಾಗಿಲ್ಲ (ಜೈನನ. ೩೧೪). [ಅನಾದಿ * ಸಾಂತ] 


ಅನಾದಿಮೂರುತಿ 


ಅನಾದಿಸಿದ್ದ 


ಅನಾದಿಸಿದ್ದ (ಗು). ೧. ಅನಾದಿ ಕಾಲದಿಂದಲೂ ಸಿದ್ಧವಾದ. (ನಾ). | | 
೨. ದೈವ; ಭಗವಂತ: ಅನಾದಿಸಿದ್ದನ ಬರವ ಕಂಡನು ಬಾಗಿಲಲಿ 
ವಿದುರ (ಕುವ್ಯಾಉ. ೮-೯). [ಅನಾದಿ + ಸಿದ್ಧ) 

ಅನಾದೃತ (ಗು). ಆದರಿಸಲ್ಪಡದ; ಕಡೆಗಣಿಸಿದ; ಉಪೇಕ್ಷೆಗೆ ಗುರಿ 
ಯಾದ. (ಸಂ.] 

ಅನಾದೇಯ (ಗು). ೧. ತೆಗೆದುಕೊಳ್ಳ ಬಾರದ; ಸ್ವೀಕಾರಕ್ಕೆ ಯೋಗ್ಯ 
ವಲ್ಲದ; ಒಪ್ಪಲಾಗದ : ದೇವತೆಯ ನುಡಿದ ನುಡಿ ಸಾರಮಸಾರಂ 
ಉಪಾದೇಯಮನಾದೇಯಮೆಂಬಿನಿತಂ ನಿಮಗಜಕಿಯಲಕ್ಕುಮೆ(ಶಾಂತಿಪು. 
೪-೧೦೨ ವ). (ನಾ). ೨. [ಜೈನ] ನಾಮಕರ್ಮಗಳಲ್ಲಿ ಒಂದು ಬಗೆ. 
P ಈ ಕರ್ಮದ ಸಂಬಂಧವುಂಟಾದರೆ ಜೀವನಿಗೆ ಕಾಂತಿರಹಿತ 
ವಾದ ದೇಹವುಂಟಾಗುವುದು : ಸ್ಥಿರಾಸ್ಥಿ ರ ಸುಭಗ ದುರ್ಭಗ ಸುಸ್ವರ 
ದುಸ್ವರಾದೇಯಾನಾದೇಯ ಯಶಸ್ವೀರ್ತೃ್ಯಯಶಸ್ಕೀರ್ತಿ... ಪ್ರಕೃತಿ | 
ಗಳಂ ದೊರೀಳೃತಂ ಮಾಡಿ (ಪಂರಾಮಾ. ೧೬-೮೦ ವ). [ಸಂ.] 

ಅನಾದೇಶ (ನಾ). [ವ್ಯಾಕ] ಬೇರೊಂದು ವರ್ಣಕ್ಕೆ ಆದೇಶವಾಗದೆ | 
ಸಹಜವಾಗಿರುವ ವರ್ಣ: ವಿದಿತಸ್ವರದಿನನಾದೇಶದ ಸಹಜ ವ್ಯಂಜನಂ |15 
ಗಳಿಂ ಪರದ ಪವರ್ಗದ ನೆಲೆಗಕ್ಕುಂ ವತ್ವಂ ಪಡವಿಧಿಯೊಳ್‌ ಬಹುಳ 
ವೃತ್ತಿಯಿಂ ವಾಕ್ಯದೊಳೆಂ (ಶಮದ. ೬೭). [ಸಂ.] 

ಅನಾದ್ಯ (ಗು). ಆದ್ಯವಲ್ಲದ: ಅಪ್ರಚಿಂತ್ಯಮನಾದ್ಯಮಕ್ಷರಮಪ್ರಪಂಚ 
ವಸಾಧ್ಯಮಚಳಿತಮಪ್ರನಾಶಮನಂತಮೆನಲೊಪ್ಪುವುದು ಶಿವತತ್ವ 
(ಬಸಪು. ೩೯-೯) [ಸಂ.] 

ಅನಾದ್ಯನಂತ (ಗು). ಆದಿ ಅಂತ್ಯವಿಲ್ಲದ; ಮೊದಲು ಕೊನೆಯಿಲ್ಲದ : | 
ಪದ್ಮಾಸೀನನಾದ ಬುದ್ಧನನ್ನು ಕುರಿತು ಹಾಡಿದ ಕವನದಲ್ಲಿ ಜೀವನದ 
ಅನಾದ್ಯನೆಂತವಾದ ಸತ್ಮಸಂಕಲ್ಪಗಳ ಚಿರಂತನತೆಯನ್ನು ಬಿಂಬಿಸುತ್ತಿ 
ರುವ... ರಮಣೀಯವಾದ ದರ್ಶನವು ಚಿತ್ರಿತವಾಗಿರುವುದು (ಪ್ರಬಂಧ. 
೮0). [ಅನಾದಿ * ಅನಂತ] 

ಅನಾದ್ಯನಿಧನ (ನಾ). ಹುಟ್ಟುಸಾವಿಲ್ಲದುದು; ಮೊದಲಾಗಲಿ 
ಕೊನೆಯಾಗಲಿ ಇಲ್ಲದುದು : ತತ್ರತ್ಯಯಾಭಿಧಾನಂಗಳುಳ್ಳೊಡೆ ಅವೆಂ 
ತೊಳವಂತೆ ವಸ್ತುಗಳೆಲ್ಲಮೊಳವಪ್ಪುದಜಸಿನನಾದ್ಯನಿಧನ ಸ್ವಭಾವನುಂ. .. 
ಅಪ್ಪ (ಆದಿಪು. ೨-೧೦ ವ). [ಅನಾದಿ * ಅನಿಧನ] 

ಅನಾದ್ಯಸರ್ಯವಸಾನ (ಗು). ೧. ಮೊದಲೂ ಕೊನೆಯೂ ಇಲ್ಲದ. |30 
(ನಾ). ೨. [ಜೈನ] ಮಿಥ್ಯಾತ್ವ ಕಾಲದ ಒಂದು ವಿಭಾಗ: 
ಐ ಯಾವುದಾದರೂ ಜೀವನಿಗೆ ಅನಾದಿಕಾಲದಿಂದಲೂ ಸಮ್ಯಕ್ಕ್ವ | 
ಪ್ರಾಪ್ತಿಯಿಲ್ಲದೆ ಉಂಟಾಗಿರುವ ಮಿ ಥ್ಯಾತ್ರವು ಕೊನೆಗಾಣ! | 
ದಂತಿರುವ ಪಕ್ಷಕ್ಕೆ ಆಕಾಲ ಅನಾದ್ಯಪರ್ಯವಸಾನ: ಏಕಜೀವಾ 
ಪೇಕ್ಷೆಯಿಂ ಅನಾದ್ಯಪರ್ಯವಸಾನಮುಂ ಅನಾದಿಪರ್ಯವಸಾನಮುಂ | 35 
ಸಾದಿಪರ್ಯವಸಾನಮುಮೆಂದು ಭಂಗತ್ರಯಮಕ್ಕುಂ (ತತ್ತ್ವಪ್ರ. ೩೧). 

[ಆನಾದಿ + ಅಸರ್ಯವಸಾನ] 

ಅನಾಧಾರ (ಗು). ೧. ಆಧಾರವಿಲ್ಲದ; ಆಸರೆಯಿಲ್ಲದ. (ನಾ). 
೨. ನಿಸ್ಸಹಾಯ. ೩. ಆಧಾರವಿಲ್ಲದ ವಸ್ತು; ಬ್ರಹ್ಮ. (ಸ) 

ಅನಾಧಾರತೆ (ನಾ). ಆಧಾರವಿಲ್ಲದಿರುವಿಕೆ; ಆಶ್ರಯ ತಪ್ಪಿದ ಸ್ಥಿತಿ: (40 
ಮೇರು ವನೊತ್ತಿ ಕಿ್ತೊಡೆ ಪಯೋಮಯವಾಯ್ತೊ ನಭಂ ನೆಲಕ್ಕ 
ನಾಧಾರತೆಯಿಂದೆ ಬಿಟ್ಟುದೊ (ಚಂದ್ರಪು. ೫-೩೮). [ಸಂ.] 

ಅನಾಧೇಯ (ಗು). ೧. ಯಾವ ಆಧಾರದಲ್ಲಿಯೂ ಇರಿಸಲಾಗದ. | 
(ನಾ). ೨. ಆಧಾರವನ್ನು ಅಪೇಕ್ಷಿಸದವನು: ಧರೆಯಂ ಸದ್ಧರ್ಮಾ | 
ಶ್ರಯಧರೆಯನನಾಢೇಯನಆಿಯದಾಕೆಲ್ಪಂ ನೀಂ ಧರಿಯಿಸೆ ತಪಮದೆ 


[ಸಂ.] 


5} 


10: 


20 


25 


» 


45 


(ಚಂದ್ರಪು. ೯-೪೧). 


೨೩೧ 


ಅನಾಮತ್ತು 


ಅನಾನಂದ (ನಾ). ೧. ಆನಂದವಲ್ಲದುದು. ೨. ಆನಂದವಿಲ್ಲದ ಸ್ಥಿತಿ; 
ದುಃಖ: ಅಸತ್ತು, ಅಚಿತ್ತು, ಅನಾನಂದಾದಿಗಳಿಲ್ಲದಂದು ಸಚ್ಚಿದಾನಂದ 
ಪರಬ್ರಹ್ಮ ನೀನೇ ಆಗಿ, ಎಲ್ಲಾ ತತ್ವಂಗಳಿಗೆ ನೀನಾಶ್ರಯವಾಗಿ . .. ನಿನ 
ಗೊಂದಾದಿ ಇಲ್ಲದೆ ನಿರಾದಿಯಾದ ಕಾರಣ ನಿಷ್ಕಲ ಶಿವತತ್ವವೆಂದಆಕದೆನು 
ನೋಡಾ (ಸಿದ್ಧೇವ. ೩೧). [ಸಂ.] 

ಅನಾನಸ "ಅನಾನಸು? ನೋ. 

ಅನಾನಸು, ಅನನಸ, ಅನನಾಸು, ಅನಾನಸ, ಅನಾನಾಸು (ನಾ). 
ಒಂದು ಬಗೆಯ ಹಣ್ಣಿನ ಗಿಡೆ; ಪೈನಾಪಲ್‌ ಗಿಡ; ಪರಂಗಿ ಗಿಡ 
(ಕರಾ) : ಅನಾನಸು ಮಲೆನಾಡಿನಲ್ಲಿ ವಿಶೇಷವಾಗಿ ಬೆಳೆಯುತ್ತದೆ (ರೂಢಿ). 
ಅನನಸ : ಯಕ್ಷಿಣಿಯು ತನ್ನ ಕೋಲು ತಿರುವಿದಾಕ್ಷಣವೇ... ತೋಟ 
ದೊಳಗಿರುವ ದವನ, ಮರುಗ, ಪಚ್ಚೆಗಳೆಲ್ಲ ಬದನೀ ಗಿಡಗಳಾದುವು. 
ಅನನಸಗಳು ಆಲೂಗಡ್ಡೆಗಳಾದುವು (ಮುಂಬಯಿ. ೫-೨೬೮). 
ಅನನಾಸು: ಅನನಾಸು ಮೊದಲಾದುವುಗಳನ್ನು ಡಬ್ಬೆಯಲ್ಲಿ ತುಂಬಿ 
ಹೊರಗಿನ ದೇಶಗಳಿಗೆ ಕಳುಹಿಸುವರು (ಬಾಲಪ್ರ. ೧-೨೦೪). ಅನಾನಸೆ : 
ಸಿಲೋನಿನಲ್ಲಿ ಉತ್ಕೃಷ್ಟ ಅನಾನಸನ್ನು ಬೆಳೆಯುತ್ತಾರೆ (ಸಸ್ಕಶಾ. ೧೩೨). 
ಅನಾನಾಸು : ಅನಾನಾಸು ಹಣ್ಣು (ಮೈಔಗಿ. ೬-೧೦೮). 

[ಅನ್ಯದೇ. *- ಮರಾ. ಅನನಸ್‌, ಅನನಾಸ್‌ ; ಹಿಂ. ಅನನಾಸ್‌; 
ಗುಜ. ಅನೆನಾಸ್‌ ; ಒರಿ. ಅನಾರಸ್‌;; ಸಿಂಧಿ. ಅನಾನಾಸು. / ಶಮಿ. 
ಅನ್ನಾಸಿ, ಅನ್ಹಾಸಿ, ಅನ್ನಾಸಿಯಾ; ಮಲ. ಅನನಾಸ್‌; ತೆಲು, ಅನಾನಸು, 
ಅನಾಸು ; ಆ ಪೋರ್ಚು. ಅನಾನಾಸ್‌] 

ಅನಾನಾಸು "ಅನಾನಸು? ನೋ. 

ಅನಾನುಕೊಲ್ಯ (ನಾ). ಅನುಕೂಲವಿಲ್ಲದಿರುವುದು. [ಸಂ.] 

ಅನಾಪತ್ತಿ (ನಾ). ಆಪತ್ತು ಇಲ್ಲದಿರುವಿಕೆ : “ಅಗ್ನಿಹೀನನ ಅನ್ನವನ್ನು 
ಊಟ ಮಾಡಬಾರದು. ಮಾಡುವುದು ಧರ್ಮವಲ್ಲ? ಎಂಬುದು ಅನಾ 
ಪತ್ತಿಯ ವಿಷಯವು (ಆರ್ಯಧ. ೧೩). [ಸೆಂ.] 

ಅನಾಪ್ತ (ಗು). ೧. ಹೊಂದದಿರುವ ; ಇನ್ನೂ ಪಡೆಯದ; ಕೈಗೆ ಸಿಕ್ಕಿ 
ಲ್ಲದ. (ನಾ). ೨. ಆಪ್ತನಲ್ಲದವನು; ನಂಟಿನಲ್ಲದವನು: ಆಪ್ತನ 
ಮಾರ್ಗದೆ ನಡೆಯರನಾಪ್ತಾರಾಧಕ ಸಮಾಜಮಾರ್ಹತರಂತಲ್ಲಾಪ್ತನ 
ಪೇಟಕ್ನೊಂದೋಜಿಯೊಳಾಪ್ತಂ ನೆಗಟ್ಟಿಂತೆ ನೆಗಟ್ಟರೊಲ್ಲಂತೆಸಗರ್‌ 
(ಸಮಪ. ೧೪-೭೪). ೩. ಅಯೋ ಗ್ಯ ; ಜಾಣತನವಿಲ್ಲದವನು ; 
ಹೊಂದಾವಣೆಯಿಲ್ಲದವನು. ೪. ಅಪರಿಚಿತ. [ಸಂ.] 

ಅನಾಪ್ತಾಗಮ (ನಾ). ಆಪ್ತರಲ್ಲದವರಿಂದ ರಚಿತವಾದ ಶಾಸ್ತ್ರ: 
ಅಪ್ತಾಗಮಧರ್ಮಮುಮನನಾಪ್ಲಾಗಮಮಾ ಕುಧರ್ಮಮೆಂಬೆರಡು 
ಮನೊಲ್ಲಾಪ್ತೋದಿತಮೆನಿಪ ಸುಖಾವಾಪ್ತಿಯನೊಲ್ವರ್ಗೆ ತಿಳಿಯೆ ಪೇಲಕ್ಕಿಂ 
ಕ್ರಮದಿಂ (ಸಮಪ. ೧-೬೨). (ಅನಾಪ್ತ * ಆಗಮ] 

ಅನಾಭಿಲಾಷೆ (ನಾ). ಅಭಿಲಾಷೆಯಿಲ್ಲದಿರುವುದು ; ಅಪೇಕ್ತಿಸದಿರು 
ವುದು: ಆರಯ್ಕಲ್‌ ಜೀವಹಿಂಸಾವಿರತಿ ವಿತಥವಾಕ್ಕಂ ಪರಾರ್ಥಾಪ 
ಹಾರ ಪ್ರಾರಂಭಾನಾದರತ್ವಂ ಪರಯುವತಿರತಾನಾಭಿಲಾಸೋದ್ಯಮಂ 
ಬಹ್ವಾರಂಭಾಕಾಂಕ್ಷೆಯೆಂದಿಂತಿವು ಜಿನಗದಿತಾಣುಬ್ರತೆಂಗೆಳ್‌' (ಸುಕುಮಾ, 
೬-೯). [ಸಂ. ಅನಾಭಿಲಾಷೂ] 

ಅನಾಮಕ (ಗು). ೧. ಹೆಸರಿಲ್ಲದ; ಪ್ರಸಿದ್ದಿ ಪಡೆಯದ. (ನಾ). 
೨. ಕಿರುಬೆರಳ ಪಕ್ಕದ ಕೈಬೆರಳು; ಪವಿತ್ರದ ಬೆರಳು. ೩. ಮೊಳೆ 
ರೋಗ; ಮೂಲವ್ಯಾಧಿ. ([ಸಂ.) 

ಅನಾಮತ "ಅನಾಮತ್ತು ನೋ. 

ಅನಾಮತ್ತು "ಅನಾಮತ್ತು? ನೋ. 

ಅನಾಮತ್ಕು ಅನಾಮತ್ತು ನೋ. 


ಅನಾಮತ್ತು, 


ಅನಾಮತ್ತು, ಅನಾಮತುು, (ನಾ). - ಅಮಾನತ್ತು : ಮೊದಲು 
ಅನಾಮತ್ತಾಗಿ ಡೊರೆಗಳ ವಶದಲ್ಲಿ ಇಟ್ಟು ಇದ್ದಂಥಾ ಜಂಗೀ ಸಾಮಾನು 
ಫಿರಂಗಿ ಮುಂತಾದ್ದನ್ನು ಪುನಃ ಅವರಿಗೆ ಕೊಟ್ಟಲ್ಲಿ (ರಾಜೇಂದ್ರ. ೭೪). 
ಅನಾಮತು,: ದುರ್ದೈವದಿಂದ ನಾನು ಸತ್ತೆನೆಂದು ತಿಳಿ, ಆ ಹಣವು | 
ಅನಾಮತ ಖಾತೆಗೆ ಜಮೆಯಾಗಿ ಹೋಗಬಾರದು (ಜಯ್‌. ೩೯೯). | 5; 
ಅನಾಮತು ಇಡು - ಠೇವಣಿ ಇಡು. 
[4 ಮರಾ, ಅನಾಮತ್‌-ಕೀವಣಿ ; ಅರ. ಅಮಾನತ್‌, ಅನಾಮತ್‌] 
ಅನಾಮತ್ತು, ಅನಾಮತ, ಅನಾಮತ್ಯು (ಅ). ೧. ಸಂಪೂರ್ಣ 
ವಾಗಿ; ಪೂರ್ತಿಯಾಗಿ; ಎಲ್ಲಾ: ಅವರನ್ನು ಕಾಳೀದೇನಿಯು 
ಅನಾಮತ್ತಾಗಿ ನುಂಗಿಬಿಡುವಳು (ರುಾರಾಣಿ. ೧೪೦); ನನ್ನ ಹತ್ರ ಐದು |10 
ಹಣವಿದೆ. ನಿನ್ನ ಹತ್ರ ಅನಾಮತ್ತು ಸರಾಫ ಚೀಲವೇ ಇದೆ (ಕಥಾಮಂ. 
1೪, ೧೮); ದೋಣಿಯೂ ಅದರಲ್ಲಿದ್ದ ಪ್ರಯಾಣಿಕನೂ ಅನಾಮತ್ತು 
ನಾಶವಾಗಿದ್ದರು (ಸ್ವಾಮಿಸ್ನೇ. ೪೦). ೨. ಇದ್ದಕ್ಕಿದ್ದಂತೆ; ಒಮ್ಮಿಂ 
ದೊಮ್ಮೆಗೆ : ಅನಾಮತ್ತಾಗಿ ಗುಮಾನಿಸಬಾರದಾಗಿತ್ತು (ಚೆಂಗೂಲಿ. ೫೦). 
೩. - ಅಮಾನತು (8). ಅನಾಮತ: ೧. ಒಬ್ಬನು ಸೆಟ್ಟರನ್ನು |15 
ಅನಾಮತ ಎತ್ತಿ ಕುಣಿದು ಕೆಳಗಿರಿಸುತ್ತಾನೆ (ಜನನಾ. ೯೩). 
ಅನಾಮತ್ಕು: ೧. (8). ೪. ಅಧಿಕಾರದಿಂದ ಬರ್ತರ್ಪು (8). 
ಅನಾನುತು ಕೊಡು - ಪೂರ್ಣವಾಗಿ ಕೊಡು ; ಇಡಿಯಾಗಿ 
ಕೊಟ್ಟು ಬಿಡು. ಅನಾಮತ್ತು ಎತ್ತಿಕೊಂಡು ಹೋಗು - ಎಲ್ಲವನ್ನೂ 
ತೆಗೆದುಕೊಂಡು ಹೋಗು. ಅನಾಮತು ಹೋಯಿತು - ಎಲ್ಲವೂ |20 
ಪೂರ್ಣವಾಗಿ ಹೋಯಿತು. 
ಅನಾಮಧೇಯ (ನಾ). ಹೆಸರಿಲ್ಲದವನು; ಅಪ್ರಸಿದ್ಧ; ಅಲ್ಪ: 
ಮಾಸ್ತರನೆಂದರೆ ಕಂಡವರ ಮನೆಗೆ ಎಡತಾಕುವ ಅನಾಮಧೇಯನೆಂದು 
ಮ್ಮ ಕಲ್ಪನೆಯೇ ? (ರಂಗರೋ. ೭೮); ಚರಿತ್ರೆಯಲ್ಲಿ ಅನಾಮಥೇಯನೂ 
ಬಲಹೀನನೂ ಆದವನನ್ನು ಮಹಾಪ್ರ ಭಾವಶಾಲಿಯೆಂದು ಕಥೆಗಳಲ್ಲಿ |25 
ತೆಗೆದುಕೊಳ್ಳುವುದಾಗಲೀ ಅದರ ಮೇಲೆಯೇ ಕಥೆಯನ್ನು ಕಟ್ಟುವುದಾ 
ಗಲೀ ಅಷ್ಟು ಉಚಿತವಲ್ಲ (ಶ್ರೀರಾಯ. ೨ ಮು). 
ಅನಾಮಧೇಯ ಪತ್ರ - ಹೆಸರು ಕೊಡದೆ ಬರೆದ ಪತ್ರ; 
ಮೂಗರ್ಜಿ : ಸರಕಾರದವರು ಅನಾಮಧೇಯ ಪತ್ರಗಳಿಗೆ ಬೆಲೆಕೊಡ 
ಬಾರದೆಂದು ತೀರ್ಮಾನಿಸಿದ್ದಾರೆ (ರೂಢಿ). [ಸಂ.) 
ಅನಾಮಯ (ಗು). ೧. ರೋಗವಿಲ್ಲದ; ನೀರೋಗವಾದ. (ನಾ). 
೨. ಕ್ಷೇಮ; ಆರೋ ಗ್ಯ: ಒಳಗೂ ಹೊರಗೂ ಕುಶಲವನ್ನೂ 
ಅನಾಮಯವನ್ನೂ ಕೇಳಿ (ಭಾಸನಾ. ೪೧-೧೭). [ಸಂ.] 
ಅನಾಮಯ ಶರೀರ (ನಾ). ೧. ರೋಗವಿಲ್ಲದ ಶರೀರ. ೨. ರೋಗ |; 
ರಹಿತವಾದ ಶರೀರವುಳ್ಳವನು: ಪರಿಣತವಯಸ್ಕನುಂ ವಪುಷ್ಯಾಂತನುಂ |35 | 
ಅನಾಮಯಶರೀರೆನುಂ.. . . ಪವಿತ್ರಚಾರಿತ್ರನುಮೆಂಬ ಅಷ್ಟನಿಧೋತ್ಕೃಷ್ಟ 


30 


ಗುಣಂಗಳಿಂ ನೆಜಕಿದನಾಚಾರ್ಯನಕ್ಕೊಂ (ಅಜಿಪು. ೧೧-೨ ವ). 
[ಅನಾಮಯ + ಶರೀರ] 
ಅನಾಮಿಕೆ (ಗು). ೧. ಹೆಸರಿಲ್ಲದ; ಅಪ್ರಸಿದ್ಧ ವಾದ: ಕೂಡಲಸಂಗಮ | 
ದೇವಾ ನಿಮ್ಮ ನಾಮವಿಡಿದ ಅನಾಮಿಕ ನಾನು ಸತ: ೯೩೩). ೨. ಹೆಸ|40 
ರನ್ನು ಪ್ರಸಿದ್ಧ ಪಡಿಸದ ; ಹೆಸರು ಕೊಡದ: ಹೆಸರಿಗೆ ಬಿಪಿನುಚಂದ್ರ 
ಪಾಲರು ಸಂಪಾದಕರಾದರೂ, ಅನಾಮಿಕ ಸಂಪಾದಕೆರು ಅರೆವಿಂ ಇ 
ಘೋಷ್‌ (ವಿಚಾಮಂ. ೯೩). (ನಾ). ೩. ಚಂಡಾಲ, ಹೊಲೆಯ: 
ಹೋಮದ ನೆವದಲ್ಲಿ ಹೋತನ ತಿಂಬ ಅನಾಮಿಕರೊಡನಾಡಿ ಗೆಲುವು 
ದೇನು (ಬಸವ. ೫೭೮) ; ಕಡೆಗನಾಮಿಕನ ಕಿಂಕೆರನಾಗಿ ಸುಡುಗಾಡ |45 
ಕಾವಂತೆ ಮಾಳ್ಬೆನೆಂದು (ಹಚಕಾ. ೧೧-೧೬). [ಸಂ. ಅನಾಮಿಕಾ] 


೨೩೨ 


ಅನಾಯಾಸ್ಕ 


ಅನಾಮಿಕೆ (ನಾ). ೧. ಕಿರುಬೆರಳ ಪ ಪಕ್ಕದ ಕೈಬೆರಳು; ಉಂಗುರದ 
ಬೆರಳು; ಪವಿತ್ರದ ಬೆರಳು: ಕನಿಷ್ಮಿಕೆ ಸಮಂತು ಮುಟ್ಟದಿರೆ 
ಪೃಥ್ವಿಯಂ ಪ್ರ ಮತ್ತನಾಮಿಕೆಯದುದ್ದಮಾಗೆ ಮಲುವಾಲಕ್ತಿ 
(ಲೋಕೋಸ. ೧೧-೫೧); “ ಅನಾಮಿಕೆ- ಕಿಜುಕುಣಿಕೆಯ ಒತ್ತಿನ ಬೆರಲ್‌ » 
(ಲೋಕೋಪ. ಟೀಕೆ). ೨. ಹೊಲತಿ: ಅವಗುಣಂಗಳ ಸಂಗದಿಂ ಕುಲಂ 
ಹಸಗೆಟ್ಟಿ ನಾಮಿಕೆಯರಾದರಲ್ಲದೆ ಸಂಗವಾರಕುಲಮಂ ಕೆಡಿಸದು (ಹಚಕಾ. 
೭-೩). (ಸಂ. ಅನಾಮಿಕಾ] 

ಅನಾಯ (ನಾ). ಒಂದು ತೆರಿಗೆ (?) : ಯೀ ಧರ್ಮಸ್ಥಳದಲ್ಲಿ ಬಳ್ಳಾಳ 
ರಿಗೆ ಅನಾಯ ಸನಾಯ ಸಲ್ಲದು ಇಲ್ಲ ಆ ಸ್ಥಳ(ಗ)ದಲು ಇದ್ದ ವೊಕ್ಕಲಿಗೆ 
ಬಿಟ್ಟ ಬಿಡಾರ ಸಲ್ಲದು (ಎಇ.x%, ೯-೫೩; 1556). [ಆ ಸೆಂ. ಅನ್ಯಾಯ] 

ಅನಾಯಕ (ಗು). ನಾಯಕನಿಲ್ಲದ; ಒಡೆಯನಿಲ್ಲದ : ತನ್ನ ಸೈನ್ಯವನ್ನು 
ಅನಾಯಕವಾಗಿದ್ದ ಅ ಸೈನ್ಯದ ಮೇಲೆ ಬೀಳುವಂತೆ ಅಜ್ಞೆ ಕೊಟ್ಟನು. 
(ಒಡೆಕ. ೯೩); ದೇಶ ಅನಾಯಕವಾಯಿತು (ರೂಢಿ). [ಸೆಂ.] 

ಅನಾಯಕತ್ವ (ನಾ). ನಾಯಕನಿಲ್ಲದ ಸ್ಥಿತಿ; ಒಡೆಯನಿಲ್ಲದ ಸ್ಥಿತಿ; 
ಅವ್ಯವಸ್ಥೆ. : ಪ್ರೀಯೆವಾಯ್ತೆಪರಾಧವೆಲ್ಲಕನಾಯಕತ್ವವ ನೆನೆಯದಲೆ 
ಯುವರಾಯ ಸಾತು ನೃಪತಿಗೆ ಸರಿಯ ನೃಪರುಂಟಿ (ಬಿಜ್ಜಪು. 
೭೬-೧) ; ಪಂಜಾಬ್‌ ಇತ್ಯಾದಿ ರಾಜ್ಯಗಳಲ್ಲಿ ಆನಾಯಕತ್ವ ಬೆಳೆಯಿತು 
(ಯಕ್ಕಾರ. ಪೀ. ೧೧೩). ([ಸಂ.] 

ಅನಾಯತ (ಗು). ೧. ಅಲ್ಪವಾದ; ಸಣ್ಣದಾದ: ತಾಯೆ ತಾ ಬಿನ್ನೈಸ 
ಲಮ್ಮೆನನಾಯತದ ವರವೆಂದು ಮನದಲಿ ನೋಯಲಾಗದು ಸಲಿಸ 
ಲಾಗದು ಭಕ್ತರಭಿಮತವ (ನಿಭಾಗ. ೯-೮-೧೪). ೨. ನಿರಾಧಾರವಾದ; 
ಆಸರೆಯಿಲ್ಲದ. ೩. ಕ್ಷಣಿಕವಾದ ; ಅಸ್ಲಿರವಾದ. ೪. ನಿಬಿಡವಾದ; 
ಅವಿಚ್ಛಿನ್ನವಾದ. (ನಾ). ೫. “ಅಕ್ರಮಕೃತ್ಯ; ತಪ್ಪು ಕೆಲಸ” 
(ಬಸವ. ಕೋಶ) ; ಹಲವು ಕಾಲ ಧಾವತಿಗೊಂಡು ಒಟ್ಟಿದ ಹಿದಿರೆಯು 
ಒಂದು ಮಿಡುಕುಜಲ್ಲಿ ಬೇವಂತೆ ಸಲೆ ನೆಲೆ ಸನ್ನಿಹಿತನಾಗಿರ್ಪ ಶರಣನ 
ಭಕ್ತಿ ಒಂದನಾಯತದಿಂದೆ ಕೆಡುವುದು (ಬಸವ. ೨೧೩). [ಸಂ.] 

ಅನಾಯೆತನಸೇವೆ (ನಾ). - ಅನಾಯತಸೇವೆ: ಮೂಜು ಮೂಢ 
ಮುಮಾಜನಾಯತನಸೇವೆಗಳುಮೆಂದಿಂತು ಇಪ್ಪತ್ತೆ ಸಮಂ ದೋಷಂ 
ಗಳಿಂದಗಲ್ಲ ಸಮೃಕ್ತ್ವಮಂ (ವಡ್ಡಾರಾ. ಹ ಎಮ್ಮಜ್ಜಪಜ್ಜರು 
ಮಾಡಿಸಿದ ಧರ್ಮಂಗಳಿವಂ ಸಮುದ್ಧರಿಸಿದೊಡೆ ಯಾವುದು ದೋಷ 
ಮೆಂದು ಸ್ನೇಹದಿಂದಮಾನುಮಿದಂ ನೆಗಳದಂದು ಲೌಕಿಕದಿಂ ನಿರ್ಮಲ 
ಮಾನುಮಾ ಪೇಳ್ದನಾಯತನಂಗಳ ಸೇವಿಸುವುದನಾಯತ:ನ ಸೇವೆ 
ಯೆಂಬುದು (ಶ್ರಾವಕಾ. ೧೧೧-೧೫). (ಸಂ. (ಅನಾಯತನ * ಸೇವೆ)) 

'ಅನಾಯತಸೇನೆ (ನಾ). [ಜೈನ] ಆರು ಬಗೆಯ ಮಿಥ್ಯೆಗಳ ಸೇವೆ: 
ಮಿಥ್ಯಾದೇವರುಂ ಮಿಥ್ಯಾಲಯಮುಂ . . . ಎಂಬ ಷಡನಾಯತ[ಪಾಠಾಂ. 
ಕ]ಸೇವಾವಿರಹಿತಮುಂ (ಅಜಿಪು. ೧೨-೧ ವ); ಅನಾಯತಸೇವೆಗಳಿಂಬ 
ಪಟುಭಟರೇಜಕಿಸಿ ತಮ್ಮ ಪುರ್ವುಗಳ ಕಾಜುತ ಕಣ್ಣೊಳುರಿಯನಂದು 
ನುಡಿದರು ಧೀರರು ತಮ್ಮೊಳಿಂತೆಂದು (ತ್ರಿಪುಸಾಂ. ೧೪-೧೫೮). 

[ಅನಾಯತ + ಸೇವೆ] 

ಅನಾಯಾಸ್ಕ (ನಾ). ಬಳಲಿಕೆಯಿಲ್ಲದಿರುವುದು ; ಕಷ್ಟವಿಲ್ಲದಿರು 
ವುದು; ಸುಲಭತೆ : ಕೆಲವು ಪಯೆಣಂಗಳಿಂದುತ್ತರಗುಹಾದ್ದಾರೆ ನನಾ 
ಯಾಸದೊಳ್‌ ತೆಆಕಿದು ಪೊಜಮಟ್ಟಾ ಗಳ್‌ (ಆದಿಪು. ೧೩-೫೩ ವ); ತನ್ನ 

ಬೇಟಿ ಅನಾಯಾಸದಿಂದ ಕೈಗೆ ಸಿಕ್ಕಬೇಕೆಂಬುದಾಗಿ, ಅದನ್ನು ತಂತು 

ಗಳಿಂದ ಬಿಗಿಯುತ್ತದೆ (ಮುಂಬಯಿ. ೪-೧೦೯). 
ಅನಾಯಾಸವಾಗಿ - ಕಷ್ಟವಿಲ್ಲದೆ; ತೊಂದರೆಯಿಲ್ಲದೆ: ಮಸುಷ್ಯನು 

ಅನಾಯಾಸವಾಗಿ ಬಾಳಬೇಕೆಂದು ಬಯಸುತ್ತಾನೆ (ರೂಢಿ). (ಸಂ.] 


ಅನಾಯಾಸ್ಕ ೨೩೬. ಅನಾಸ 


ಅನಾಯಾಸ್ಕ (ಅ). ೧. ಸುಖವಾಗಿ; ಕಷ್ಟವಿಲ್ಲದೆ; ತೊಂದರೆಯಿಲ್ಲದೆ: | ಅನಾರ್ಷ (ಗು). ಆರ್ಷವಲ್ಲದ; ಪ್ರಾಚೀನವಲ್ಲದ: ಅರ್ಷಾನಾರ್ನ 


ಅನಾಯಾಸ ಇಲ್ಲಿಯೆ ಇದ್ದೀವಿ (ನಡೆದಾ. 1, ೩೩೩). ೨. ಇದ್ದ] ಭೇದದಿಂ ದ್ವಿವಿಧಮಕ್ಕುಂ ಅವರೊಳಾರ್ಷಮೆಂಬುದಾದಿ ಬ್ರಹ್ಮೋಪದಿಷ್ಟಂ 
ಕೈದ್ದಂತೆ; ಅನಿರೀಕ್ಷಿತವಾಗಿ (ಸ್ಯಾಂಡರ್‌), [ಆ ಅನಾಯಾಸ್ಕ] |. (ಚಾವುಂಉ. ೨೯೬). [ಸಂ.] 
ಅನಾಯಾಸಕೃತ (ಗು). ಸುಲಭವಾಗಿ ಮಾಡಿದ; ಕಷ್ಟವಿಲ್ಲದೆ| | ಅನಾಲಸ್ಯ (ಗು). ೧. ಆಲಸ್ಯವಿಲ್ಲದಿರುವ. (ನಾ). ೨. ಆಲಸ್ಯವಿಲ್ಲ 
ನಡಸಿದ. [ಅನಾಯಾಸ * ಕೃತ] 5| ದವನು: ಅನಾಲಸ್ಕನೆಂಬೊಂ ನಾಸ್ತಿಕ್ಕದೈನ್ಯನಿದ್ರಾದಿ ನಿರೀಕ್ಷಣಜೃಂಭಣ 
ಅನಾಯುಧ (ನಾ). ಆಯುಧವಿಬ್ಬದವನು; ಆಯುಧವನ್ನು ಹಡಿಯ ವಿವರ್ಜಿತಂ (ಚಾವುಂಪು. ೬). [ಸಂ.] 
ದವನು ; ನಿರಾಯುಧ : ಕೈದುವಿಡಿಯೆನಾಂ ನಿನಗನಾಯುಧಂಗೆಂದು | | ಅನಾವರ (ಗು). ಬಹಳವಾದ ; ಹೆಚ್ಚಾದ: ಮನೆಯಲ್ಲಿ ತುಂಗಕ್ಕೆ 
ಕೈಯ ಪಾವಂ ವಿನತಾತನಯಂ ಬಿಸುಡುವವೋಲ್‌ ತೊಟ್ಟನೆ ಬಿಸುಟಿಂ ಹೇಳಿದ ಮಾತುಗಳು ನೆನಪಿಗೆ ಬಂದು ತನ್ನ ತಾಯ ಮೇಲೆ ಅನಾವರ ಸಿಟ್ಟು 
ನಿಡಿದ ಬಡಿಯನಂತಾ ದಡಿಯಂ (ಚಂದ್ರಫು. ೫-೭೬). [ಸಂ.] ಬಂತು (ಮೂರುದಾ. ೬೨) ; ಅವನಿಗೆ ನಗು ಅನಾವರವಾಯಿತು (ಹೊಸ ಕ್ಸಿ. 


ಅನಾರಂಭ (ಗು). ೧. ಆರಂಭವಿಲ್ಲದ; ಕೆಲಸವನ್ನು ಪ್ರಾರಂಭಿಸ|10| ೧೬೯). (*-ಮರಾ. ಅನಾವರ (ಆ ಸಂ. ಅನಿವಾರ್ಯ)] 
ದಿರುವ. (ನಾ). ೨. ಕೆಲಸವಿಲ್ಲದಿರುವುದು (?) : ಪ್ರತಶುದ್ಧಿಯೊಳು| | ಅನಾವರಣ (ನಾ). ೧. ಆವರಣವನ್ನು ತೆಗೆಯುವುದು; ಮರೆ 


ದೇವದ್ವಿಜಂಗೆ ನಿರಾಮಿಷಭೋಜನಮುಂ ಕುಲಸ್ತ್ರೀಸೇವನಮುಂ ಅನಾ ಯನ್ನು ಸರಿಸುವುದು. ೨. ಪ್ರಸಿದ್ಧಿ ಗೊಳಿಸುವುದು ; ಪ್ರಕಟಸು 
ರಂಭಮುಂ. . . ಆಗವೇಟ್ಟುದು (ಚಾವುಂಉ. ೨೫೮). [ಸಂ.] ವುದು. ೩. ಮುಸುಕಾಗಲಿ, ಮುಚ್ಚಳವಾಗಲಿ ಇಲ್ಲದ ವಸ್ತು. 
ಅನಾರತ (ಗು). ಬಿಡುವಿಲ್ಲದ; ಸಂತತವಾದ ; ನಿರಂತರವಾದ: ೪. ಪ್ರಾಕಾರ, ಗೋಡೆ, ಬೇಲಿ ಮುಂತಾದ ಆವರಣವಿಲ್ಲದ್ದು. 
ನೀರಸಂಗಳು ಕಲ್ಮಷಂಗಳಪಾರಮಾಲಿನ್ಯಪ್ರದಂಗಳನಾರತಾಶಾಪಾಶಬಂಧಂ |15 ಅನಾವರಣಮಾಡು - ಮರೆಯನ್ನು ಓಸರಿಸು; ಪ್ರಕಟಿಸು: 
ಗಳು ವಿಕಳತೆಗಳು (ಬಸಪು. ೪೦-೬೪). [ಸಂ.] ಶ್ರೀಯುತರು ಶಾಸ್ತ್ರಿ ಆವರ ಭಾವಚಿತ್ರ ವನ್ನು ಅನಾನರಣಮಾಡಿದರು 
ಅನಾರತಂ (ಅ). ಬಿಡುವಿಲ್ಲದೆ; ಯಾವಾಗಲೂ; ನಿರಂತರವಾಗಿ: (ರೂಢಿ). [ಸೆಂ] 
ಡೇವರುಂ ಗೊರವರುಂ ಗುಣವೃದ್ಧರನಾರತಂ ಕಾನರಕ್ಕರಸನಂ (ಕವಿರಾ.| | ಅನಾವರಣೋತ್ಸವ (ನಾ). (ಭಾವಚಿತ್ರ ಮೊದಲಾದುವುಗಳ) 
೧-೧೩೧). [ಆ ಅನಾರತ] ಮರಿಯನ್ನು ತೆಗೆದು ಪ್ರಕಟಿಸುವ ಸಮಾರಂಭ: ಇಂದು ಗಾಂಧೀಜೀ 
ಅನಾರಸ (ನಾ). ಅತಿರಸ; ಕಜ್ಜಾಯ : ಗಂಗವ್ವ ತುಪ್ಪದಲ್ಲಿ ಅನಾರಸ!20| ಅವರ ಭಾವಚಿತ್ರದ ಅನಾವರಣೋತ್ಸನನಿದೆ (ರೂಢಿ). 
ಗುಳ್ಳೋರಿಗೆಗಳನ್ನು ಕರಿದು ಮಾಮಲೇದಾರರ ಮನೆಗೆ ಕಳಿಸಬಹುದಿತ್ತಲ್ಲ [ ಅನಾವರಣ + ಉತ್ಸವ] 
(ಗಂಮಾಯಿ. ೩೩). [- ಮರಾ. ಅನರಸಾ?] ಅನಾವಶ್ಯಕ (ನಾ). ಅನವಶ್ಯವಾದದು ; ಅಗತ್ಯವಿಲ್ಲದಿರುವುದು: 
ಅನಾರೋಗ್ಯ (ನಾ). ಆರೋಗ್ಯವಿಲ್ಲದಿರುವುದು; ಮೈಯಲ್ಲಿ ಜೆನ್ನಾ ಆಹಾರಾಂಶಗಳು ಅನಾವಶ್ಯಕವಾಗಿ ಹಾಳಾಗದಂತೆ ಆಡುವುದರಿಂದ 
ಗಿಲ್ಲದಿರುವುದು ; ಅಸ್ಚಸ್ಥತೆ : ಸೇವಿಸುವ ಆಹಾರದಲ್ಲಿ ಬಹುಕಾಲ | ಗೃಹಿಣಿಯು ಆಹಾರದ ಪೌಷ್ಟಿಕತೆಯನ್ನು ಹೆಚ್ಚಿ ಸಬಲ್ಲಳು (ಅಡುಸೌ. ೭೨). 
ಜೀವಾತುಗಳ ಅಭಾವವಿದ್ದರೆ ಅನಾರೋಗ್ಯ ತಲೆದೋರುವುದು .. . ಸರಿ |25 [ಸಂ.] 
ಯಾದ ಪ್ರಮಾಣದಲ್ಲಿ ಜೀವಾತುಗಳಿರುವಂತೆ ವ್ಯವಸ್ಥೆ ಗೊಳಿಸುವುದರಿಂದ | | ಅನಾವಿರ್ಭಾವ (ನಾ). ಉಂಟಾಗದಿರುವುದು ; ಕಾಣಿಸಿಕೊಳ್ಳದಿರು 
ಅನಾರೋಗ್ಯನನ್ನು ತಡೆಯಬಹುದು (ಅಡುಸೌ. ೬೦). [ಸೆಂ.] ವುದು; ತೋರದಿರುವುದು : ಪ್ರತಿಬಂಧಕಹೇತುಸನ್ನಿಧಾನದೊಳ್‌ 
ಅನಾರ್ತ (ಗು). ಆರ್ತನಲ್ಲದ; ಕಷ್ಟಕ್ಕೆ ಸಿಕ್ಕದ; ಹಿಂಸೆಗೆ ಗುರಿ ಅನದ್ಭೂತವೃತ್ತಿತ್ವದ ಅನಾವಿರ್ಭಾವರೂಪಂ ಉಚ್ಛಾದನಂ (ತತ್ತ್ವಪ್ರ. 
ಯಾಗದ. [ಸಂ.] ೨೬೭). [ಸಂ.) 
ಅನಾರ್ದ್ರ (ಗು). ಆರ್ದವಲ್ಲದ ; ಒದ್ದೆಯಲ್ಲದ ; ಒಣಗಿದ: ಅನಾರ್ದ್ರ |30| ಅನಾವಿಲ, ಅನಾವಿಳ (ಗು). ೧. ಕದಡದಿರುವ ; ನಿರ್ಮಲವಾದ. 
ಕ್ಸಿಂತಲೂ ಆರ್ದ್ರವಸ್ತ್ರನೇ ಶ್ರೇಷ್ಠವೆಂದು ಒದ್ದೆಯನ್ನುಟ್ಟು ಚಳಿಯಿಂದ (ನಾ). ೨. ಕದಡದಿರುವ ಅಥವಾ ನಿರ್ಮಲವಾದ ವಸ್ತು: 
ಪೀಡಿತರಾಗಿ (ಆರ್ಯಧ. ೩). [ಸಂ.] “ವಿಮಳಂ, ವಿಶದಂ, ವೀಧ್ರಂ, ಉಜ್ವಳಂ, ಅನಾವಿಲಂ- ಈ ೫ ನಿರ್ಮಳ 


ಅನಾರ್ಯ (ಗು). ೧. ಆರ್ಯನಲ್ಲದ. ೨. ಆರ್ಯನೆಂದು ಕರೆಯಲು 
ಅರ್ಹನಲ್ಲದ; ಗೌರವಿಸಲು ಯೋಗ್ಯನಲ್ಲದ: ಆತ್ಮಮನ೯! ಅನಾರ್ಯ! 


ಮಪ್ಪ ವಸ್ತು? (ಹಲಾಯು. ೨೨-೧೩೨). ಅನಾವಿಳೆ: “ವಿಮಳಂ ವಿಶದಂ 
A ವೀಧ್ರಮುಜ್ವಳಂ ಸ್ಕಾದನಾವಿಳಂ ೫ (ಹಲಾಯು. ೨೨-೧೩೨). [ಸಂ.] 

ಅನಾರ್ಯನಾರ್‌, ಆರ್ಯನಾರ್‌? ನೋಟ್ಬಿಂ (ಅಶ್ವತ್ಥಾ. ೫೦-೮೫೦) ; [95 ಅನಾವಿಳೆ "ಅನಾವಿಲ? ನೋ. 

ಅನಾರ್ಯರಿವರಂ ನಂಬಿ ಆರ್ಯಕುಲದೇವಿಯಂ ನಾಮೆಂದು ತಂದ ಅನಾವೃತ (ಗು). ಮುಚ್ಚಿಲ್ಲದ; ತೆರೆಯಲ್ಪಟ್ಟ : ಅನಾವೃತ ಪಾತ್ರೆ 


ಪೆವೊ ನಾನರಿಯೆ ( ಶ್ರೀರಾಮಾ. ೩೦೧-೧೫). (ನಾ). ೩. ಆರ್ಯರಿಲ್ಲದ ಗಳಲ್ಲಿ ಕಸಕಡ್ಡಿ ಬಿದ್ದಿದೆ (ರೂಢಿ). [ಸಂ.] 

ಸಭೆ, ಪ್ರದೇಶ ಮುಂತಾದದ್ದು. ೪. ಆರ್ಯರು ಆಚರಿಸಬಾರದ್ದು ; | | ಅನಾವೃಷ್ಟಿ (ನಾ). ಮಳೆಯಿಲ್ಲದಿರುವುದು; ಬಹಳ ಕಾಲ ಮಳೆಯೇ 

ಆರ್ಯರು ಆಚರಿಸದಂಥದು : ರಣದಿಂದ ಹಿಮ್ಮೆಟ್ಟುವುದು ಅನಾರ್ಯ ಆಗದಿರುವುದು: ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಗಳ ಭೀತಿಯಿಲ್ಲ (ಕಳಹು. 

ವಾದದ್ದು (ವಚಭಾ. ೩೦೪). [ಸಂ.] 4} ೯೨); ಅತಿವೃಷ್ಟಿ ಅನಾವೃಷ್ಟಿಗಳ ಖಂಡ ಏಷ್ಯಾಖಂಡ (ರೂಢಿ). 
ಅನಾರ್ಯತಶಿಕ್ತ (ನಾ). ನೆಲಜೀವಿನ ಗಿಡ; ಚಿರಾಯಿತವೆಂಬ "ಅತಿವೃಷ್ಟಿ? ಪರಾ. [ಸಂ.) 

ಗಿಡಮೂಲಿಕೆ. [ಸಂ.] ಅನಾಸ (ನಾ). (ಆರ್ಯರ ತಿರಸ್ಕಾರಕ್ಕೆ ಪಾತ್ರರಾಗಿದ್ದ) ಮೂಗು 
ಅನಾರ್ಯೆ (ನಾ). ೧. ಆರ್ಯಕುಲಕ್ಕೆ ಸೇರದವಳು. ೨. ಅಯೋ ಚಪ್ಪಟಿಯಾಗಿದ್ದ ಒಂದು ಪಂಗಡದ ಜನ: ದಸ್ಕುಗಳನ್ನು ಆರ್ಯರು 

ಗ್ಯುಳು; ಹೀನೆ; ದುಷ್ಟೆ: ಕಂಡ ಕಂಡವರೆಲ್ಲರುಂ ಕುಚ್ಚೆಯನನಾರ್ಯೆ ಮೊದಲು ಶತ್ರುಗಳಂತೆ ಕೆಂಡು, ಅವರು ಸೋತುಹೋದ ಮೇಲೆ ಅವರನ್ನು 

ಯಂ... ನಾಯ್ಕರಿಗೆ ಕಡೆಯಾಗಿ ಭಾವಿಸಿದರೆ (ಶ್ರೀರಾಮಾ. ೨೨-೫೯೧). |45 ದಾಸ ಅನಾಸ ಮುಂತಾದ ಹೆಸರುಗಳಿಂದ ಕರೆಯುತ್ತ... ದೂರ 


[ಸೆಂ. ಅನಾರ್ಯಾ] | ವಾಗಿಯೇ ಇಟ್ಟಿದ್ದರು (ಭಾಇಪ್ರ. ೩೬). [ಸಂ. ಅನಾಸ= ಮೂಗಿಬ್ಲದ] 


ಅನಾಸಕ್ತ 


ಅನಾಸಕ್ತೆ (ಗು). ೧. ಆಸಕ್ತಿಯಿಲ್ಲದ ; ನಿಸ್ಸೃಹವಾದ. (ನಾ). 
೨. ಆಸಕ್ತಿಯಿಲ್ಲದವನು : “ನೀವಂತೂ ಬಂದೇ ಬರಬೇಕು ; ಆದರೆ 
ದಯೆಯಿಟ್ಟು ಅನಾಸಕ್ತರಾಗಿ ಬನ್ನಿ ಎಂದವಳು ಮಂದಹಾಸದಿಂದ 
ನೆಕ್ಸುದೋವನ ಕಡೆಗೆ ನೋಡಿದಳು (ಪುನರು. ೩೩೮). [ಸಂ.] 
ಅನಾಸಕ್ತಿ (ನಾ). ೧. ಆಸಕ್ತಿಯಿಲ್ಲದಿರುವಿಕೆ. ೨. ಫಲಾಸೇಕ್ಷೆಯಿಲ್ಲ 
ದಿರುವಿಕೆ. "ಅನಾಸಕ್ತಿಯೋಗ' ಪರಾ. [ಸಂ.] 
ಅನಾಸಕ್ತಿಯೋಗ (ನಾ). ಫಲದ ಮೇಲೆ ಅಪೇಕ್ಷೆಯಿಲ್ಲದೆ ಕರ್ಮ 
ವನ್ನು ಯಥಾಪ್ರಕಾರವಾಗಿ ತಪ್ಪದೆ ಆಚರಿಸುವ ಕ್ರಮ, -- 
ಉಪಾಯ: ಗಾಂಧೀಜಿಯವರು ಗೀತೆಯಲ್ಲಿ ಅನಾಸಕ್ತಿಯೋಗವನ್ನೇ 
ಪ್ರಧಾನವಾಗಿ ಎತ್ತಿಹಿಡಿದಿದ್ದಾರೆ (ರೂಢಿ). [ಅನಾಸಕ್ತಿ * ಯೋಗ] 
ಅನಾಸ್ತಿ (ನಾ). ನಾಸ್ತಿಯಲ್ಲದ್ದು ; ಇರುವಿಕೆ: ಕರ್ಮ ನಾಸ್ತಿಯೆಂಬೆ 
ಅನಾಸ್ತಿಯೆಂಬೆ ಜ್ಞಾನಕೊಬ್ಬಿನಲ್ಲಿ ಉಲಿನೆ ಉಲಿದಂತೆ ನಡೆವೆ ಸಂಗಡ 
ಸಹಿತ ಕರಸ್ಥಲಕ್ಕೆ ಬಂದು ನೀನೂ ಬಯಲಾಗೆ ಎನ್ನನು ಬಯಲು ಮಾಡೆ 
ಗುಹೇಶ್ವರಾ (ಅವಚಂ. ೨೫-೧೦೫). [ಸಂ.] 
ಅನಾಸ್ಥೆ (ನಾ). ಆಸ್ಫೆಯಿಲ್ಲದಿರುವಿಕೆ; ಔದಾಸೀನ್ಯ: ಅವರ ಆ 
ದುಃಖಕ್ಕೆ ಕಾರಣ ಓದುಗರ ಅನಾಸ್ಥೆ. ಕವಿ ಕಷ್ಟಪಟ್ಟು ಬರೆದದ್ದನ್ನು 
ವಾಚಕರು ಓದುವುದಿಲ್ಲ, ಅನಂದಪಡುವುದಿಲ್ಲ (ಗಾಳಿಪ. ೧೯೪) ; ಯಾವ 
ರೀತಿಯಿಂದಲೂ ಅನಾಸ್ಕೆ ಬೆಳೆಯದಂತೆ ನೋಡಿಕೊಳ್ಳಬೇಕು (ಬೆಸಂಕ. 
೯-೨-೧೯೬೫ ; ೨-೭). (ಸಂ. ಅನಾಸ್ಕಾ] 
ಅನಾಹತ (ಗು). ೧. ಹೊಡೆಯಲ್ಪಡದ; ಏಟು ಬೀಳದ. (ನಾ). 
೨. ಒಗೆಯದ ಅರಿವೆ; ನೂತನ ವಸ್ತ್ರ. ೩. ಅಭೇದ್ಯ : “ಆಯಾನ 
ಮೆನಲನಾಹತಮೆನಲಭೇದ್ಯಮದು ? (ಮಂಗರಾ. ೧೩೫-೩೮). ೪. ಗುಣಿ 
ಸಲ್ಪಡದಿರುವುದು; ಗುಣಿಸದೆ ಇರುವುದು. ೫. [ಯೋಗಶಾ] ಇ 


ಅನಾಹತಚಕ್ರ : ಆದಿಯನುಳ್ಳುದೆ ಆಧಾರ, ಅನಾಹತವ ಕೂಡಿಪ್ಪುದೆ 
ನಾದ ಸಾಕಷ್ಟು ಸಂಖ್ಯೆಯಲ್ಲಿ ಕಂಪನಾವರ್ತ ಅಥವಾ ಸ್ಪಂದನ 
ರ್ಜುನಾವನೀಜಾತಮನಾಹತಂ ಕೆಡೆದುದಂ ನೆನೆದು (ಜಗವಿ. ೩-೬೪). 

ಆಕಾರವುಳ್ಳುದಾಗಿ ಎಣಿಸಲ್ಪಟ್ಟ ಒಂದು ಚಕ್ರ : ಕಲ್ಲುಕಾಸ್ಮ ಸಲಿಲ 


ಸ್ವಾಧಿಸ್ಮಾನೆ (ಪದಗೋ. ೫೯-೧೨೧). ೬. [ಸಂಗೀತ] “ನಾದ ಆಹತ 
ಮತ್ತು ಅನಾಹತ ಎಂದು ಎರಡು ಬಗೆಯಾಗಿದೆ... ಅನಾಹತ 
ಗಳನ್ನು ಹೊಂದಿದಾಗ ಶ್ರವಣಯೋಗ್ಯತೆ ಪಡೆದು ಆಹತನಾದ 
ವಾಗುತ್ತದೆ” (ಸಂಗೀಚಂ. ೭). (ಸಂ.] 
ಅನಾಹತಂ (ಅ). ಹೊಡೆಯಲ್ಪಡದೆ; ಏಟುಬೀಳದೆ: ಯಮಳಾ 
[ಆ ಅನಾಹತ] ಕ 
ಅನಾಹತಚಕ್ರ (ನಾ). [ಯೋಗಶಾ] ಯೋಗಶಾಸ್ತ್ರಗಳಲ್ಲಿ ಪ್ರಸಿದ್ಧ 
ವಾದ ಆರು ಚಕ್ರಗಳಲ್ಲಿ ನಾಲ್ಕನೆಯದು ; ಹೃದಯಸ್ಥಾ ನದಲ್ಲಿ 
ಸುಷುಮ್ನಾ ನಾಡಿಯ ಮಧ್ಯಪ್ರದೇಶದಲ್ಲಿ ದ್ವಾದಶದಳಪದ್ಮದಂತೆ 
ನಿಷ್ಟಲದಿಂದಲಾಯಿತ್ತು ವಾಯುವಾಧಾರದ ಪವನಸಂಯೋಗದ ಅನಾಹತ 
ಚಕ್ರದಿಂದ ಮೇಲಣ ಆಜ್ಞಾಚಕ್ರದಲ್ಲಿ ನಿಂದು (ಅವಚಂ. ೧೮೯-೮೫೪).- 
[ಅನಾಹತ + ಚಕ್ರ] 
ಅನಾಹತಮತಿ (ನಾ). ಏಟಗೆ ಗುರಿಯಾಗದ ಬುದ್ಧಿ ; ಕ್ಷೋಭೆ 
ಗೊಳ್ಳದ ಬುದ್ಧಿ; ದೃಢವಾದ ಮನಸ್ಸು: ಅಜಿತ ಸೋಮೇಶ 
ನೊಲಿದಿತ್ತನಾಹತಮತಿಯ ಕುಜುಹಿನಭಿನವಮಂಗನುಸಿರ್ದ ಸತ್ಕೃತಿಯ 
"ನಿದ ಜಜಕಿವರಾರ್‌ ಮಣಜಕಿವರಾರ್‌ (ಮಂಗರಾ. ೩-೭). 
[ಅನಾಹತ + ಮತಿ] ` 


ಅನಾಹತಲೀಲೆ (ನಾ). ಕುಗ್ಗದ ಆಟ,--ಲೀಲೆ : ಘನಗರಳಂ 
ವಿಜೃಂಭಿಸೆ ಫಣಾಮಣಿ ರಂಜಿಸೆ ಘೋರ ಫೂತ್ಯ ೃತಧ್ವನಿ ಮಿಗೆ ಪಾವು | 


೨೭೪ 


ಅನಿಕೆ 


ಸುತ್ತಿರಲನಾಹತಲೀಲೆಯೊಳಂದು ಬಾಳಚಂದನಕುಜದಂತೆ ಕ್ಟ ಸ ನೆಸೆ 
ದಿರ್ದೊಡಂ (ಜಗವಿ. ೩-೯೧). [ಅನಾಹತ * ಲೀಲೆ] 

ಅನಾಹಾರ (ನಾ). ೧. ಆಹಾರವಿಲ್ಲದಿರುವುದು; ನಿರಾಹಾರ; ಉಪ 
ವಾಸ: ಈ ಅನಿದ್ರೆಯಲ್ಲಿ, ಈ ಅನಾಹಾರದಲ್ಲಿ ಯಾರು ನನಗೆ ಬಲ 
ಒದಗಿಸಿದ್ದರೋ ನಾನರಿಯೆ (ಇಪ್ಪಕ. ೨೨೨). ೨. ಆಹಾರವಿಲ್ಲದವನು; 
ಆಹಾರವನ್ನು ಬಿಟ್ಟವನು. [ಸಂ.] 

ಅನಾಹಾರಕ (ನಾ). ೧. ಆಹಾರವಿಲ್ಲದಿರುವವನು. ೨. [ಜೈನ] 
ಆಹಾರಕವಲ್ಲದ್ದು. ೩. ಆಹಾರಕವನ್ನು ಪಡೆಯದವನು: ಜೀವ 
ಸಮಾಸದಲ್ಲಿ ಆಹಾರಕ, ಅನಾಹಾರಕ ಎಂದು ಎರಡು ಪ್ರಕಾರಗಳಾಗು 
ತ್ತವೆ (ಜೈನಪ. ೩೦೦). "ಆಹಾರಕ' ಪರಾ. (ಸಂ. 

ಅನಾಹುತ (ನಾ). ಆಕಸ್ಮಿಕ ; ಪ್ರಮಾದ ; ಅನಿಷ್ಟ ; ಕೇಡು : ನಿಜ 
ವನ್ನು ತಿಳಿಯದೆ ಎಷ್ಟು ಅನ್ಕಾಯಗಳಾಗಿಲ್ಲ 1 ನಂಬದೆ ಎಷ್ಟು ಅನಾಹುತ 
ಗಳಾಗಿಲ್ಲ (ರಾಮರಾ. ೫೯) ; ಹೆಂಗಸರು ಕೆನ್ನೆಯ ಮೇಲೆ ಬೆರಳಿಟ್ಟು 
ಕೊಂಡು, ಯಾವುದೋ ಹೇಳಲಾಗದ ಅನಾಹುತವನ್ನು ಸೂಚಿಸುವಂತೆ 
ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು (ಮಗಮಾಂ. ೭೮) ; ಪೆಟ್ಟ 
ಗೆಯ ಬೀಗ ಏನೊಂದೂ ಅನಾಹುತಕ್ಕೆ ಎಡೆಯಾಗದೆ ಒಳಗಿದ್ದ ಸರ 
ಮಾತ್ರ ಮಾಯವಾಗಿದೆ (ಕಾವೇರಿ. ೧೭೯). [ಆ ಸಂ. ಅನಾಹೂತ ?] 

ಅನಾಹೂತ (ಗು). ೧. ಕರೆಯಲ್ಪಡದ; ಆಹ್ವಾನವಿಲ್ಲದ: ಔತಣಕ್ಕೆ 
ಅನಾಹೂತರಾಗಿದ್ದರೂ ಮರಿಗಳೂ ತಾಯಿಯ ಉಣಿಸಿನಲ್ಲಿ ಪಾಲು 
ಕೊಂಡುವು (ಕಾನೂರು. ೪೩). ೨. ಪ್ರಮಾದ; ಕೇಡು: ಇನ್ನೇನು 
ಅನಾಚಾರ ಅನಾಹೂತಗಳನ್ನು ಮಾಡಿರುವೆ ಹೇಳು (ನಡುಮ. ೧೫). 

(ಸಂ. . 

ಅನಾಹೂತಪರಿಚಯ (ನಾ). ಕರೆಯದಿದ್ದರೂ ಹೋಗಿ ತಾನಾಗಿ 
ಮಾಡಿಕೊಳ್ಳುವ ಪರಿಚಯ : ಅವನಿಷ್ಟರೊಳಗೆ ಬ್ರಾಹ್ಮಣರ ಮನೆಗೆ 
ಹೋಗಿ ಅನಾಹೂತಪರಿಚಯ ಮಾಡಿಕೊಂಡು ಬಂದಿರಬಹುದೆಂದು ಅವನಿ 
ಗೇನು ಎನಿಸಿರಲಿಲ್ಲ (ಅರಗಿ. ೨೫). [ಅನಾಹೂತ * ಪರಿಚಯ] 

ಅನಿಂದ್ಯ (ಗು). ನಿಂದೆಗೆ ಆಸ್ಪದವಲ್ಲದ; ನಿರ್ದೋಷವಾದ; ಶ್ರೇಷ್ಠ 
ವಾದ : ಸೊಗಯಿಸುಗುಂ ಕಾವ್ಮಬಂಧಮೆಂದುಮೆನಿಂದ್ಯಂ (ಕಏರಾ. 
೧-೫೬); ಧೀರನನಿಂದ್ಯನಪ್ರತಿಮನಾನತಸರ್ವಜಗಜ್ಜನಂ . . . ಪೊಜ 
ಮಟ್ಟಿ ಸೌಂದರಂ (ನಂಬಿರ. ೧೮-೧). (ಸಂ. 

ಅನಿಂದ್ಯಗುಣ (ನಾ). ೧. ನಿಂದೆಗೆ ಆಸ್ಪದವಿಲ್ಲದ ಗುಣ. ೨. ನಿಂದಿಗೆ 
ಆಸ್ಪದವಿಲ್ಲದ ಗುಣಗಳುಳ್ಳವನು: ರಣಮುಖದುಳ್ಳಿ ಕೋಲನೆರಿ 
ಯರ್ಕ್ಕುಮನಿನ್ಹ ಗುಣನ್‌` ಪ್ರಣಯಿಜನಕ್ಕೆ ಕಾಮನ್‌ (ಎಕ. 20, 
ಚಿತ್ರದು. ೪೩-೨; 500); ಕುಂದಕಬ್ಬೆ ಗಮನಿಂದ್ಯ ಗುಣನೆನಿಪ ದಾಮ 
ಮಯ್ಯಂಗಂ . . . ವೆಣ್ಣಮಯ್ಯನಗ್ರತನೂಜಂ (ಛಂದೋಂಬು. ೧-೧೯). 

[ಅನಿಂದ್ಯ * ಗುಣ] 

ಅನಿಂದ್ರಿಯ (ನಾ). ಇಂದ್ರಿಯವಲ್ಲದುದು ; ಮನಸ್ಸು: ಅನಿಂ 

ದ್ರಿಯಂ - ಮನಂ- ಅಂತಃಕರಣಂ ಎಂದೊಡೆ ಏಕಾರ್ಥಂ (ತತ್ತ್ವಪ್ರ. 


[ಸಂ.) 


೫೫). 


40| ಅನಿಃಸೃತ (ನಾ). ಹೊರಕ್ಕೆ ಹೊರಡದುದು : “ಅನಿಃಸೃತ-ಪೊಅಮಡ 


45 


ದುದುಂ” (ತತ್ತ್ವಪ್ರ. ೫೬). [ಸಂ.] 

! ಅನಿಕೆ (ನಾ). ಎಣಿಕೆ; ಉದ್ದೇಶ; ಆಲೋಚನೆ : ಸಮುದ್ರ ದಡದಿಂದ 
೭-೮ ಮೈಲು ದೂರ ಹೋದರೆ ಒಳ್ಳೆಯ ನಿರೋಗಿ ಪಾನು ದೊರೆತೀತು 
ಎಂಬುದೇ ಅವನ ವಿಚಾರ. ಆಶಾವಾದಿಯಾದ ಮನಸ್ಸು "ಹೂ ' ಎಂದಿತು 
ಎಎ. ಅನಿಕೆಯಂತೆ ಹುಟ್ಟು ಹಾಕಿ, ದಡದಿಂದ ಹೊರಹೊರಗೆ ಬಂದ(ದಕ್ಷಿನ. 


೯೩). [ಅನ್ಯು (ಆ ಅನ್ನು) + ಎಂಕೆ] 


ಅನಿಕೇತ 


ಅನಿಕೇತ (ನಾ). ೧. ಮನೆಯಿಲ್ಲದವನು; ನೆಲೆಯಿಲ್ಲದವನು. 


೨. ನಿಯತವಾಗಿ ಒಂದು ನೆಲೆಯಲ್ಲಿ ನಿಲ್ಲದವನು ; ಮನೆಮಠಗಳ | 


ಮೋಹವಿಲ್ಲದವನು : *ತಾಲೀಮಿ'ನ ಮನೆಯಲ್ಲಿಯೇ ಅನಿಕೇತ 
ಸ್ಥಿರಮತಿಗಳು ಅನೇಕರೊಡನೆ ಪ್ರಭುವೂ ಮಲಗಿಕೊಂಡನು (ಬೆಟ್ಟಹೊ. 
೨೮). [ಸಂ.1 

ಅನಿಕೇತನ (ನಾ). - ಅನಿಕೇತ: ಓ ನನ್ನ ಚೇತನ, ಆಗು ನೀ ಅನಿಕೇತನ! 
(ಅನಿಕೇ, ೬0-೨). (ಸಂ.] 

ಅನಿಗಂ "ಅನ್ನೆಗಂ? ನೋ. 

ಅನಿಗಾಲ, ಅನುಕಾಲ್ಕ, ಅನುಗಾಲ (ಅ). ಯಾವಾಗಲೂ ; ಬಿಡು 
ವಿಲ್ಲದೆ; ಸಂತತವಾಗಿ: ಇತ್ತೆನು ನಿಮಗಗಲಿಕೆಯ ನಿಮ್ಮಗಳ ಚಿತ್ತ 
ವೆನ್ನೊಳೆ ನಾಂಟಲೆಂದನಿಗಾಲ (ಯಾದವಾ. ೨೪); ಕಂದ! ಕೇಳದು 
ಸಾನಿನಿಂದತ್ತಲತ್ತ ನಿಂದು ತಾನನಿಗಾಲ ಎಸೆದೊಪ್ಪುತಿಹುದು (ಕಎಪು.೪೮). 
ಅನುಕಾಲ್ಯ : ಅನುಕಾಲ ನಿನ್ನನೆ ಬಯಸಿ ನೀ ಬಹ ದಾರಿಯನೆ ನೋಡಿ 
ಸಾರ್ದೀಗ ಮಣಿದ (ಭರಚ. ೭೮-೧೩೮). ಅನುಗಾಲ: ಜನಮನೆ 
ಬಿಟ್ಟೇಕಾಂತದಲಿ ಕೂಡಲಾಯಿತೆ ಜನವ ಮನೆಯ ಬಿಟ್ಟಿರದೆ ಅನುಗಾಲ 
ಗೂಜೆಯು (ಜಗದಾ. ೧೪೦) ; ಇವರಿಗೆ ಹೊಡೆಯುವ ಅಧಿಕಾರವು ಅನು 
ಗಾಲವೂ ಇದೆ (ಹುಚ್ಚು ಹು. ೧೩) ; ನನಗಂತೂ ಅನುಗಾಲ ಬಸುರು 
ಬಾಣಂತನ (ಹನ್ನೊಂದ. ೨೮). [ಅನಿತು * ಕಾಲ] 

ಅನಿಚ್ಛೆ (ನಾ). ಅಸೇಕ್ಷೆಯಿಲ್ಲದಿರುವುದು; ಬಯಕೆಯಿಲ್ಲದಿರುವುದು; 
ಸೇರದಿರುವುದು. [ಸಂ. ಅನಿಚ್ಛಾ] 

ಅನಿತರ (ಗು). ಬೇರೆ ಕಡೆಯ. "ಅನಿತರ ಸಾಧಾರಣ? ಪರಾ. [ಸಂ.] 

ಅನಿತರಸಾಧಾರಣ (ಗು). ಬೇರೆಕಡೆ ಕಾಣಬರದ ; ಬೇರೆಯದಲ್ಲದ : 
ಅನಿತರಸಾಧಾರಣವಾದ ವಿವೇಕವನ್ನು ಪಡೆದಿರುವ ಮಾಲತಿಯು ಸಂಗಡ 
ವಿರುವುದರಿಂದ ಅನಂಗಸೇನೆಗೆ ಯಾವ ಬಾಧೆಯೂ ಉಂಟಾಗಲಾರದು 
(ರಾವಿಜ, ೩೦). [ಅನಿತರ * ಸಾಧಾರಣ] 

ಅನಿತು "ಅನಿತ್ತು' ನೋ. 

ಅನಿತ್ತು, ಅನಿತು (ಅ). ಪರಿಮಾಣ ಸೂಚಿಸುವ ಶಬ್ದ; ಅಷ್ಟು: 
ಮೇಲಾದ ವಿಳಾಸದೊಡ್ಡವಿನಿತುಂ ದಿವದಿಂದೊಡವಂದುವೆಂಬನಿತ್ತಾದುದು 
ರೂಪು (ಆದಿಪು. ೩-೧೦). ಅನಿತು : “ ಅನಿತು, ಇನಿತು, ಎನಿತು- ಎಂಬಿವು 


ಪ್ರಮಾಣ ಸೂಚನಂಗಳ್‌ ೫ (ಕಶಸಾ. ೨೬-೫೪೧) ; 4 ಅನಿತಿನಿತುಯೆನಿತೆ | 
ಪೂ ೦ ಘನತೆಯೊಳಿಂತಿವು ಪ್ರಮಾಣಸೂಚಕಮಕ್ಕುಂ” (ಕವಿಕಂ. ೨೧೬); | 


ನಿಮಗಿಂದಿನ ದಿನಸದನಿತೆಯಾಯುಷ್ಯಮೆಂದು ಪೇಟ್ದಿುಂ (ವಡ್ಡಾರಾ. 
ಅನಿತುಸುಖದನಿತುಭೋಗದ ಮನುಜಯುಗಂ ನೋಡೆ 
ನೋಡೆ (ಆದಿಪು. ೫-೨೬) ; ಎನಿತೋದನೋದಿಯುಂ ಮನದನಿತೆ ನಲಂ 


೬೬-೨೬) ; 


20 


25 


30 


ಬುದ್ಧಿಯಕ್ಕುಂ (ಸಂಚತಂ. ೧೭-೧೬) ; ಅನಿತೊಂದಣ್ಮನಿತೊಂದು ದರ್ಪ | 5 


ಮನಿತೊಂದೌದ್ಧತ್ಯಮುಂ (ಕಾವ್ಯಾವ. ೩೫೫) ; ಆನಿತರಲ್ಲಿ ಸಾಂತಣ್ಣ | 


ರಾಜಕಾರ್ಯಗಳನ್ನು ಮುಗಿಸಿಕೊಂಡು ಸಂಗೀತಶಾಲೆ ಪ್ರವೇಶಿಸಿದ 
(ಹಾಹುತ್ತ. ೧೦). 


ಅನಿತ್ತನಿತ್ತು, ಅನಿತನಿತು (ದ್ವಿರುಕ್ತಿ) - ಅಷ್ಟಷ್ಟು: ಅನಿತ್ತನಿತ್ತಂ 


ನನದೊಳ್‌ ವನೇಚರಂ ತನತ್ತು ಬಿಲ್ಲಾನದನೊತ್ತಿ ಕೀಸುಗುಂ (ಭಾಷಾಭೂ. | 40 


೩-೬೮ ಉದಾ). ಅನಿತನೆಯ - ಅಷ್ಟನೆಯ : “ಅನಿತನೆಯಂ, ಇನಿತ. 
ನೆಯಂ  (ಶಮದ. ೨೦೭ ಪ್ರಯೋ). ಅನಿತಿನಿತು - ಅಷ್ಟಿಷ್ಟು : ಅನಿತಿನಿ 
ತೆಂದು ಲೆಕ್ಕನಿಡಲಾನಬ್‌ಯೆಂ (ಮಲ್ಲಿಪು. ೨-೪೮) ; ಈತನನಿತಿನಿತೆಂದು 


ಯೋಚನೆಗೇತಜಲಿ ಠಾವಿಲ್ಲ ಸತ್ವಗುಹಾಶಿಶಯವೇ ಕಾಣಬಂದಿಹುದಣುಗ 


ಕೇಳೆಂದ (ತೊರರಾ, ೧-೮-೫). ಅನಿತಂಕೊಳ್‌ ಇ ಅಷ್ಟರಲ್ಲಿ: ಊಳಿಗ |45 


ವಾದೆಡೆಗಳೊಳ್‌ ರುಾಳೆಯಂಗೊಳುತ್ತುಮನಿತಅಕೊಳಂ ತಣಿಯದೆ 


NEN 
ಹಾಗ ನಾನಾನಾ ಸಾಪಾೂಘ)ೌ/7ಗಪಾಘಾಗಾಗಘಾಗಾಗಸಉಗಸಗ%ಗ7%ಶಾರಾ್ವಾಗಾಗಾಣ)ಾಣಾಗಾಣಾಣ 


ಅನಿತ್ಯತ್ವ (ನಾ). = ಅನಿತ್ಯತೆ. 
ಅನಿವ್ರೆ (ನಾ). ನಿದ್ರೆಯಿಲ್ಲದಿರುವ ಸ್ಥಿತಿ: ಈ ಅನಿದ್ರೆಯಲ್ಲಿ ಈ ಅನಾ 


ಅನಿಬರ್‌ 


(ಸುಕುಮಾ. ೭-೩೫ ವ) ; ಮೋನದಿಂದಿರ್ದನಿತಜಕೊಳೆ ಪಾತ್ರೆ ಹಿಂಗಿತೇ 
(ತಿರುರ. ೧೩); ಅನಿತಜಕೊಳ್‌ ವಲ್ಲಿತರುಗುಲ್ಮಕಾಸಾರದೊಳ್‌ (ಭಾನಚಿಂ. 
೪-೨೭). ಅನಿತುಸೂಳು = ಅಷ್ಟು ಸಲ: ಕ್ರಮದಿನಂಗುಲಾ ಸಂಖ್ಯೆ €ಯ 
ಭಾಗ ಪ್ರಮಿತಾಕಾಶ ಪ್ರ ಪ್ರಜೇರಂಗಳೆನಿತೊಳವನಿತುಸೂಳುಮಲ್ಲಿ ಯೆ ಪಟ್ಟ 
PR ೧೦೮೬-೧೭). ಅನಿತ್ತೋರ್‌ ಎ ಅಷ್ಟು ಜನರು: ಎಲ್ಲಮಾ 
ನ್ಸರ್ವ ಪರಿಹಾರಂ ಬಿಟ್ಟಿ ಮೊದಲಿನನಿತ್ತೋರ್‌ ನತ್ತ ಬಿಟ್ಟ (ಎಕ. ೪1, 
675). ಅನಿಬರ್‌, ಅನಿಬರು - ಅಷ್ಟು ಜನ; ಅಷ್ಟು 
ಮಂದಿ: ಪುಗುವಾಗಳ್‌ ಪುಗಲೀಯವೆಂದನಿಬರುಂ ವೀರರ್ಕಳೇಂ 
ಕಾವರೇ (ಕಾವ್ಯಸಾ. ಶೂದ್ರಕ. ೪೩೬); ಸಂನ್ಯಸನಂಗೆಯ್ದು ಮುಡಿಪಿ 
ಯನಿಬರುಂ ದೇವಲೋಕಕ್ಕೆ ವೋದರ್‌ (ವಡ್ಡಾರಾ. ೮೪-೩೧) ; ಅನ್ತನಿ 
ಬರ್ಮ್ಮ್ಮಹಾಬ್ರಾಹ್ಮಣರುಮನಳಿದ ಪಳ್ಚುಮಹಾಪಾತಕನಾಗಿ ನರಕಂ 
1007) ; ಇಂತುಟಿ ನಿಮ್ಮನಿಬರ 
ವಿಕ್ರಾಂತಮಾದೊಡಂ ಸೈರಿಸಿಮಿನ್ನಿ ನಿಸಂ (ಆದಿಪು. ೧೨-೯೫) ; ಕಟುಗಾವ 
ಮಕ್ಕಳುಗಳನಿಬರ್ಗೆ ದಣಿಯುಣಲಿಕ್ಕಿ ತಣಿದಲ್ಲಿ (ಸಿದ್ಧರಾ- ೨-೧೭) ; 
ಪವನಜನ ಸಮ್ಮುಖದೊಳನಿಬರು ಕೆಣಕಿದರು ಕ ಲ್ಬಾಂತಭೈರವನ 
(ಕುವ್ಯಾಕ. ೧೩-೩೩) ; ನಿನ್ನ ಚೆನ್ನಡಿಯೂಳಿಗದಿಂದ ಹಿನ್ನೇಳು ಮುನ್ನೇಳು 
ತರದವರನಿಬರುಮುನ್ನ ಶಿವಡೆದರೆನ್ನಿಂದ (ಹದಿಬ. ೧-೩೯); ಜಾಣರನಿಬರು 
ಪೇಳ್ದುದೆಲ್ಲ ಪುಸಿಯೊ (ವಿಸೀಗೀ. ೧೯-೬). 
[ದೇ. ॥ ತಮಿ. ಮಲ. ಅನೈತ್ತು] 


ಕೊಪ್ಪ. ೩೮-೬ ; 


ಪುಗುಗುಂ (ಸೌಇಇ. 201-1, ೫೨-೬೧; 


ಅನಿತ್ಯ (ಗು). ನಿತ್ಯವಲ್ಲದ ; ಅಸ್ಥಿರ; ಕ್ಷಣಿಕ: ಪದಾಂತ ಸಂಧಿಯು 


ಈಗಿನ ಪದ್ಯರಚನೆಯಲ್ಲಿ ಅನಿತ್ಯವೆಂಬ ಅಭಿಪ್ರಾಯವನ್ನು ಈ ಪುಸ್ತಕ 
ದಲ್ಲಿಯ ಅನೇಕ ಪದ್ಯಗಳು ತೋರಿಸುತ್ತವೆ (ಕಎಪು. ಪೀ); ಶ್ರುತಿ 
ದುಷ್ಟವೇ ಮೊದಲಾದ ದೋಷಗಳು ಅನಿತ್ಯಗಳೆಂದು ಹಿಂದಿನವರು ತೋರಿ 
ಸಿರುವುದು ಸರಿಯಷ್ಟೆ (ಧ್ವನ್ಯಾಲೋ. ೭೩). [ಸೆಂ.] 


ಅನಿತ್ಯತೆ (ನಾ) ಅಸ್ಥಿರತೆ; ಅಶಾಶ್ವತವಾದ ಸ್ಥಿತಿ; ಕ್ಷಣಿಕತೆ; ಚಂಚ 


ಲತೆ: ಸತಿಸುತಾದಿಗಳನಿತ್ಕ ತೆಯ್ನೆದು ಪಳಿವುದೆ ಚಂದಮಮ (ಕೈವಲ್ಯ. 
೭೬-೧). [ಸಂ. ಅನಿತ್ಯ ತಾ] 


[ಸಂ.] 


ಹಾರದಲ್ಲಿ ಯಾರು ನನಗೆ ಬಲ ಒದಗಿಸಿದ್ದರೋ ನಾನರಿಯೆ (ಇಪ್ಪಕ. 
೨೨೨). [ಸಂ. ಅನಿದ್ರಾ] 


ಅನಿಧನ (ಗು). ೧. ನಾಶವಿಲ್ಲದ ; ಅಂತ್ಯವಿಲ್ಲದ : ಅದನಾದ್ಯನಿಧನ 


ಗುಣಯುತಮದಕೃತ್ರಿಮಮದು ಮರುತ್ತಿ ಕಾವೇಷ್ಠಿ ತೆಂ (ಆದಿಪು. 6: 
(ನಾ). ೨. ನಿರಾಶ್ರಿತ. "ಅನಿಧನನಿಧನ' ಸರಾ. [ಸಂ.7 


ಅನಿಧನನಿಧನ (ನಾ). ಆಶ್ರಯವಿಲ್ಲದವರಿಗೆ ಆಶ್ರಯನಾದವನು ; 


ಶಿವ: ಅನಿಧನನಿಧನನಿಧನೋದ್ಭವ ಶಿವ ಶರ್ವಶ್ಚ ಎಂದೆನುತ ಪರಮಾತ್ಮ 
ಮಹೇಶ್ವರ ಮಹಾತೇಜ ಎನುತ (ವೀಕೈಪು. ೬-೪-೨೭). 
[ಅನಿಧನ * ನಿಧನ] 


ಅನಿಬದ್ಧ (ಗು). ೧. ಕಟ್ಟಿಗೆ ಸಿಲುಕದ. ೨. ಅಸಂಬದ್ಧವಾದ ; 


ಹೊಂದಿಕೆಯಿಲ್ಲದ : ಅಧನೋಪಮೆ ವಿಯತಿ ಪದಪೂರಕಂ ದುಸ್ಸಂಧಿ 
ಯನಿಬದ್ಧಂ ವಿರುದ್ಧಾರ್ಥ - * * ಎನಿಪ್ಪ ಪೊಳ್ಳಂ ತೂಜಾ ಕಳೆದಿಂತು 
(ಬಸಪು. ೧-೧೮). (ನಾ). ೩. [ಜೈನ] ಇತರರಿಂದ ಉಂಟಾದ 
ಮಂಗಳ; ಎರಡು ಬಗೆಯ ಮಂಗಳಗಳಲ್ಲಿ ಒಂದು : ಮೇಣ್ಣಿಬದ್ಮಾ 
ನಿಬದ್ಧಭೇದದಿಂ ಮಂಗಳಂ ದಿ ದ್ವಿವಿಧಮಕ್ಕು 0 "ತ್ನ ೦:ಮಾಡೆಪಟ್ಟಿ ಸಸ 
ನಿಬದ್ಗೆಮಂಗಳಂ ಪರಕೆ | ತಮನಿಬದ್ಧ ಮಂಗಳಂ (ತತ್ತ್ವಪ್ರ- ೪). (ಸಂ. 


ಅನಿಬರ್‌ "ಅನಿತ್ತು' ನೋ. 


ಅನಿಬರು 


ಅನಿಬರು "ಅನಿತ್ತು' ನೋ. 

ಅನಿಮಿತ್ತ (ಗು). ಕಾರಣವಿಲ್ಲದ; ಆಕಸ್ಮಿಕವಾದ; ಅನಿರೀಕ್ಷಿತ 
ವಾದ ; ನಿರ್ವ್ಯ್ಯಾಜವಾದ ; ಸ್ಟೇಚ್ಛೆಯ : “ಸ್ವಚ್ಛಂದ ನಿರ್ನಿಮಿತ್ತಂ 
(ಪಾಠಾಂ. ಕಿ. ಅನಿಮಿತ್ತ ೦] ಯದೃಚ್ಛೆ ಯದು ತನ್ನಿಚ್ಛೆ ೫ (ಮಂಗರಾ. 
೧೩೩-೩೦) ; ಅನಿಮಿತ್ತ ಮುನಿವ ಮುನಿಪನ ಬೆಸದೊಳಗ್ಗಿ ವಿಪ್ರನ ವೇಷ 
ದಿಂದ ಬಂದು (ಹಚಕಾ. ೧೧-೬). [ಸೆಂ.] 

ಅನಿಮಿತ್ತಂ (ಅ). ಕಾರಣವಿಲ್ಲದೆ; ನಿಷ್ಕಾರಣವಾಗಿ: ಜಯ ಜಯ 
ಧ್ವನಿಗಳೊ ಡನೆ ಹಾಹಾಕ್ರಂದನಧ್ವನಿಗಳನಿಮಿತ್ತಮಾಕಾಶದೊಳ್‌ 
ನೆಗಟಕಿ ಯುಂ (ಪಂಪಭಾ. ೧೦-೨೬ ವ). [ಆ ಅನಿಮಿತ್ತ] 

ಅನಿಮಿತ್ತ ಕ್ರೋಧಿ (ನಾ). ಕಾರಣವಿಲ್ಲದೆ ಕೋಪಿಸಿಕೊಳ್ಳುವವನು: 
ಆನಿಮಿತ್ತಕ್ರೋಧಿ ಸಿಂಹೋದ್ಭವಂ (ಜಾತತಿ. ೧೭-೫). 

[ಅನಿಮಿತ್ತ + ಕ್ರೋಧಿ] 

ಅನಿಮಿತ್ತವೈರ (ನಾ). ನಿಷ್ಕಾರಣವಾದ ದ್ವೇಷ: ಮುನಿಗೆ ಹೊಲೆಯಾವು 
ದತಿಕೋಪ ಬದ್ಧ ದ್ವೇಷವನಿಮಿತ್ತವೈರವದಜಂದ ಹುಟ್ಟಿದರಾಗಿ ವನಿತೆ 
ಯರು ಕಡೆಗೆ ಹೊಲತಿಯರಾಗಿ (ಹಚಳಾ. ೭-೨). [ಅನಿಮಿತ್ತ + ವೈರ] 

ಅನಿಮಿತ್ತಶೋಕ್‌ (ನಾ). ನಿಷ್ಕಾರಣವಾದ ದುಃಖ, ಸಂತಾಪ: 
ಮರುಗಿ ಕರಗಿದುದು ರಾಮಾತ್ಮವನಿಮಿತ್ತಶೋಕದಿಂ (ಶ್ರೀರಾಮಾ. 
೩೬-೨೩೨). [ಅನಿಮಿತ್ತ * ಶೋಕ] 

ಅನಿಮಿತ್ತ ಹಾಸ್ಯ (ನಾ). ನಿಷ್ಠಾರಣವಾದ ಹಾಸ್ಯ, ನಗು: ಇನಿಯ 
ನಿಂದನಿಮಿತ್ತ ಹಾಸ್ಯಂ ಜನಿಸಿದೊಡೆ ಸೂರುಳಿಸಿ ಕೇಳುವ ವನಿತೆಗೊರೆದನು 
ಗುರ್ಜರನು ನಗುತೋಹಿಲನ ಕತೆಯ (ಬಸಪು. ೪೩ ಸೂ). 

[ಅನಿಮಿತ್ತ * ಹಾಸ್ಯ] 

ಅನಿಮಿಷ (ಗು). ೧. ಕಣ್ಣು ಮಿಟುಕಿಸದ ; ರೆಪ್ಪೆ ಹೊಡೆಯದ. 
(ನಾ). ೨. ಮಾನು: “ವೈಸಾರಿಣಃ . .. ಅನಿಮಿಷಃ, ಮಾನಃ . . . 
ಈ ೧೩ ಮಾನ್‌? (ಹಲಾಯು. ೧೦೮-೩೫); ಕೊಳದ ಜಲಮೆಯ್ದೆ ಕಾಯ್ದೆಸ 
ಕೊಳೆ ಕೂಯ್ಯದಿವಂತೆ ಕುದಿದುವನಿಮಿಷತತಿಗಳ್‌" (ಗದಾಯು. ೭-೨೧). 
೩. ದೇವತೆ: ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬಹುದು 
ಭಕ್ತದೇಹಿಕ ದೇವ ಅನಿಮಿಷನಾಗಿ (ಬಸವ. ೧೪೫) ; ಅನಿಮಿಷ ನರ ನಾಗ 


೨೬೩೬ 


20 


ಲೋಕಕಚ್ಚರಿಯಾಗಿ ನೆನಹಿಗೆ ನಿಲುಕದಂತಿಹುದು (ತ್ರಿಪುಸಾಂ. ೪-೩೬). | 


೪. ಎಚ್ಚರದಿಂದ ಕೂಡಿರುವವನು ; ಜಾಗರೂಕ. ೫. [ಛಂದ] 
ಅಕ್ಷರಗಣಗಳಲ್ಲಿ ಮೂರು ಲಘುಗಳುಳ್ಳೆ (ಲಲಲ) ನಗಣ: 
ಅನಿಮಿಷ ಭಾನು ದಿವಿಜ ಪವನಂ ಬರೆ ಸುರಪುರ ಪುರಗಣ ಭಾನು ಲಗಂ 
* « « ಮುನಿಮತಮೆಂಬುದು (ಛಂದೋಂಬು. ೨-೧೪೮). ೬. ನಿಮಿಷ 


ವಲ್ಲದ ಕಾಲ: “ಕಾಲಮುಂ ಯಾದ ಸುಪರ್ವರಿಂತನಿಮಿಷಾಹ್ವಯ ? | 


(ನಾನಾರ. ೧೪೯). [ಸೆಂ.] 

ಅನಿಮಿಷಗತಿ (ನಾ). ೧. ದೇವತೆಯಾಗಿ ಜನ್ಮವೆತ್ತುವುದು. 
೨. [ಜೈನ] ಚತುರ್ಗತಿಗಳಲ್ಲಿ ಒಂದು. [ಅನಿಮಿಷ * ಗತಿ] 

ಅನಿಮಿಷಚಾಪ (ನಾ). ಇಂದ್ರಧನುಸ್ಸು; ಕಾಮನ ಬಿಲ್ಲು: ಅನಿಮಿಷ 
ಚಾಪದಂತೆ ಸಿರಿ ಶಾರದ ನೀರದ ಕಾಂತಿಯಂತೆ ಯೌವನದೆಸಕಂ(ಪಂಚತಂ. 
೫೯-೧೪). [ಅನಿಮಿಷ ಚಾಸ್ಯ) 

ಅನಿಮಿಷಜಾತ (ನಾ). ದೇವತೆಗಳ ಸಮೂಹ : ಅನಂತಕೋಟ ದಿನೇಶ 
ದ್ಯೋತಾಭಮಿರ್ದುದನಿಮಿಷಜಾತಂ ಚಿರನಿಮಿಷಮಾಗೆ ಕಣ್ಣುಳ್ಳುವಿನಂ 
(ಜಗವಿ. ೧-೪೭). [ಅನಿಮಿಷ ಜಾತ] 

ಅನಿಮಿಷತೆ (ನಾ). ೧. ರೆಪ್ಪೆ ಮುಚ್ಚದಿರುವಿಕೆ: ನೀರೆಜಕಿವಬಲಾ 
ಜನದಾ ತೋರಮೊಲೆಗಳಿಗೆಅಗಿದ ಪಾಂಥರ ದಿಟ್ಟ ತೋಣಕಿದುವನಿಮಿಷತೆ 
ಯನು (ಕಂನವಿ. ೨-೫೪). ೨. ದೇವತ್ವ. [ಸಂ. ಅನಿಮಿಷತಾ] 


95 


40 


45 


ಅನಿಮಿಷಾಪಗೆ 


ಅನಿಮಿಷತೆವಡೆ (ಕ್ರಿ). ರೆಪ್ಸೆ ಮುಚ್ಚದಿರುವಿಕೆಯನ್ನು ಹೊಂದು; 
ಕಣ್ಣುತೆರೆ: ನೀಜಕಿಯೊರ್ವಳನುರಾಗದಿಂ ಭಿಳ್ಪಾನ್ನಮಂ ತಂದು ನೀಡಿ 
ಹ್‌ ಪೋಗಲಾಜದೆಯನಿಮಿಷವಡೆದಿರಲ್ವವಳ ನಾಗಭೂಷಣ ನಿಟ್ಟಿಸಲ್‌ 
(ಭಿಕ್ತಾಚ. ೨-೩೬). [ಅನಿಮಿಷತೆ + ಪಡೆ] 

ಅನಿಮಿಷತ್ವ (ನಾ). - ಅನಿಮಿಷತೆ : ಕೆಂಧೂಳಿ ಮಾಣಿಸಿತನಿಮಿಷತ್ವವ 
ನಮರಸಂತತಿಯ (ಕುವ್ಯಾದ್ರೋ. ೯-೨೯). [ಸಂ.] 

ಅನಿಮಿಷಪ್ರೋಹ (ನಾ). ೧. ದೇವತೆಗಳಿಗೆ ದ್ರೋಹ ಮಾಡು 

ವವನು; ರಾಕ್ಷಸ: ಅನಿಮಿಷದ್ರೋಹನನಿಮಿಷಮಾರ್ಗದೊಳಿರ್ದ 
ದುರ್ಗಿಯಂ... ನೋಡುತ್ತುಮಿರೆ (ಜಗವಿ. ೩-೧೫ ವ). ೨. ದೇವತೆಗಳ 
ವಿಷಯದಲ್ಲಿ ದ್ರೋಹೆ. [ ಅನಿಮಿಷ * ದ್ರೋಹ] 

ಅನಿಮಿಷಧ್ವಜ (ನಾ). ಮಾನಿನ ಗುರುತನ್ನು ಧ್ವಜದಲ್ಲಿ ಉಳ್ಳವನು; 
ಮನ್ಮಥ: “ಅನಿಮಿಷಧ್ವಜನನಂಗಂ ಮಧುಪ್ರೇಮಿ ಹೃಜ್ಞನನಂ ರತಿ 
ಪ್ರಭು... ಮಾರನೆನೆ ಮದನನಕ್ಕು” (ಮಂಗರಾ. ೭-೨೨). 

[ಅನಿಮಿಷ * ಧ್ವಜ] 

ಅನಿಮಿಷನಗ (ನಾ). ೧. ಮೇರು ಪರ್ವತ. ೨. ಮಂದರ ಪರ್ವತ: 
ಬೇಆಸೊಂಡೆಳೆ ಬೇಜಕೊಂದಬ್ಬಿ ಬೇಜಕೊಂದನಿಮಿಷನಗಮೆತ್ತಾನುಮುಂಟ 
ಪ್ಪೊಡಕ್ಕುಂ (ಎಇ. XVI, ೬೧-೧೫ ; 1081). [ಅನಿಮಿಷ * ನಗ] 

ಅನಿಮಿಷನೇತ್ರ (ನಾ). ೧. ರೆಪ್ಪೆ ಮುಚ್ಚದ ಕಣ್ಣುಳ್ಳವನು. 
೨. ದೇವತೆ. [ಅನಿಮಿಷ * ನೇತ್ರ] 

ಅನಿಮಿಷಪತಿ (ನಾ). - ಅನಿಮಿಷೇಂದ್ರ : ಅನಿಮಿಷಪತಿಯಂ ತ್ರಿಜಗ 
ಜ್ವನಪತಿಯಂ ಪೊತ್ತು ಪಥಪರಿಶ್ರಮಮೊದನಿತ್ತೆನೆ (ಅಜಿಪು. ೪-೭೪). 


[ಅನಿಮಿಷ + ಪತಿ] 
ಅನಿಮಿಷಪ್ರಕೀರ್ಣಕ (ನಾ). ೧. ಮಾನುಗಳ ಸಮೂಹ. ೨.ದೇವತೆ 
ಗಳ ಸಮೂಹ: ಆ ಮಹಾರ್ಣವಂ... ನಾಕಲೋಕದಂತನಿಮಿಷ 


ಪ್ರಕೀರ್ಣಕಮುಂ... ಎನಿಸಿದುದು (ಜಗವಿ. ೧-೪೪ ವ). - 
[ಅನಿಮಿಷ * ಪ್ರಕೀರ್ಣಕ] 

ಅನಿಮಿಷಮಂತ್ರಿ (ನಾ). ದೇವತೆಗಳ ಮಂತ್ರಿ; ಬೃಹಸ್ಪತಿ ; ಅನಿಮಿಷ 
ಮಂತ್ರಿಯೊಳೊಂದಿದ ಶನಿಯಿಂ ದಂ ಮಡಕೆಮಾಟ್ಬಿನಡಲುಂ ಬಲ್ಲಂ 
(ಜಾತತಿ. ೧೫-೫). [ಅನಿಮಿಷ * ಮಂತ್ರಿ] 

ಅನಿಮಿಷಮಾರ್ಗ (ನಾ). ದೇವತೆಗಳ ಮಾರ್ಗ; ಆಕಾಶ: ಅನಿಮಿಷ 
ದ್ರೋಹನನಿಮಿಷಮಾರ್ಗದೊಳಿರ್ದ ದುರ್ಗಿಯಂ ... ನೋಡುತ್ತುಮಿರೆ 
(ಜಗವಿ. ೩-೧೫ ವ). [ಅನಿಮಿಷ * ಮಾರ್ಗ] 

ಅನಿಮಿಷಲೋಕ (ನಾ). ದೇವಲೋಕ; ಸ್ವರ್ಗ: ಅಸಾರವಾದುದಿಂದ 
ನಿಮಿಷಲೋಕಂ . . . ಪಾರಿಜಾತಹರಣಂ ಮುರವೈರಿಯಿನಾದ ದೂಸಜನಿಂ 
(ಜಗವಿ. ೧೩-೫೨). [ಅನಿಮಿಷ + ಲೋಕ] 

ಅನಿಮಿಷಲೋಚನ (ನಾ). - ಅನಿಮಿಷ ನೇತ್ರ : ವಿನಿಹತ ಸಮಸ್ತ 
ರಿಪುಕುಳನನಿಮಿಸಲೋಚನದೆ ನೋಡಿ ನೀಡುಂ ಪ್ರಿಯೆಯಂ. .. ಆಶ್ಲೇಷಿ 
ಸಿದಂ (ಕವಿರಾ. ೨-೭೪). [ಅನಿಮಿಷ * ಲೋಚನ] 

ಅನಿಮಿಷಸೇನ್ಯ (ಗು). ೧. ದೇವತೆಗಳಿಂದ ಪೂಜಿಸಲ್ಪಟ್ಟ, --ಸೇವಿ 
ಸಲ್ಪಟ್ಟ. ೨. ಮಾನುಗಳಿಂದ ಸೇವಿತವಾದ : ಚಾರುಪಯೋಧರೆ 
ಮಹಿಮಾಧಾರೆ ಸದಾನಿಮಿಷಸೇವೃರಸಯುತೆ ವರಶೃಂಗಾರಾಜಿತೆಯೆನಿಸುವ 
ಕಾವೇರಿ ಧರಾಕಾಮಧೇನುನೆನಿಪುದು ಪುಸಿಯೇ (ರಾಜಶೇ. ೨-೮). 

[ಅನಿಮಿಷ + ಸೇವ್ಯ] 

ಅನಿಮಿಷಾಪಗೆ (ನಾ). ದೇವಲೋಕದ ನದಿ; ಗಂಗೆ: ಅನಿಮಿಷಾ 

ಪಗೆಯನವರಸ್ಥಿಗಳ ಸೋಂಕಸಲ್‌ ಸ್ವರ್ಗಸ್ಥರಹರೆನಲ್ವೆ (ಪ್ರೌ ಢರಾ. 


೮-೯೫). (ಸಂ. ಅನಿಮಿಷಾಪಗಾ] 


ಅನಿಮಿಷಾರಿ 


ಅನಿಮಿಷಾರಿ (ನಾ). ೧. ದೇವತೆಗಳ ಶತ್ರು ; ರಾಕ್ಷಸ. ೨. ಮಾನು 
ಗಳ ಶತ್ರು ; ಬೆಸ್ಕೆ: ದಶಗ್ರೀವನಂತಿರಲನಿಮಿಷಾರಿಗಳು. . . ಎನಿಸುವ 
ಕಿರಾತರು ನೆರೆದರು (ಹಚಕಾ, ೫-೪). [ಅನಿಮಿಷ + ಆರ್ಮಿ] 
ಅನಿಮಿಷಾಲಯ (ನಾ). ದೇವತೆಗಳ ವಾಸಸ್ಥಾನ; ಸ್ವರ್ಗ: 
“ನಭದಲ್ಲಿ ಆನಿಮಿಷಾಲಯದಲ್ಲಿ ಧರೆಯಲ್ಲಿ ನಾಕಮೆಂದೆನಿಸುವುದು ” 
(ಮಂಗರಾ.. ೧೩೯-೭). [ಅನಿಮಿಷ * ಆಲಯ] 
ಅನಿಮಿಷಾವಳಿ (ನಾ). ೧. ದೇವತೆಗಳ ಗುಂಪು, --ಸಮೂಹ : 
ಅನಿಮಿಷಾವಳಿ ನೆರೆದುದಿಭಪುರಜನವೊಡನೆ ನಡೆತರಲು ಹರಿ ಬರುತಿರ್ದ 
ನೋಲಗಕೆ (ಕುವ್ಯಾಉ. ೮-೪೯). ೨. ಮಾನುಗಳ ಗುಂಪು. 
[ಅನಿಮಿಷ + ಆವಳಿ] 
ಅನಿಮಿಷಾಶ್ರಯೆ ಮೂರ್ತಿ (ನಾ). ೧. ಸರೋವರ. ೨. ವಿಷ್ಣು: 
ಅನಿಮಿಷಾಶ್ರಯಮೂರ್ತಿಯನಿಮಿಷಾಶ್ರಯಮೂರ್ತಿಯೆನೆ,..ರಂಜಿಸುವ 
ಕಾಸಾರಮಂ ಸರ್ವಮಂಗಳೆ ಕಂಡಳು (ಜೈ ಮಿಭಾ. ೧೫-೧೨). 
[ಅನಿಮಿಷ * ಆಶ್ರಯ * ಮೂರ್ತಿ] 
`ಅನಿಮಿಸೇಂದ್ರ (ನಾ). ದೇವತೆಗಳ ಒಡೆಯ ; ಇಂದ್ರ : ತಾರಕಾಸುರನ 
ಬಾಧೆಗಳ್ಳಿ ಅನಿಮಿಷೇಂದ್ರಾದಿ ದಿಕ್ಬಾಲರೆಲ್ಲರು ಕೂಡಿ ಧನಪಸಖನೆಚ್ಚಟಕಸಿ 
ದೂಅ ಪೇಳುವರಾರು (ಪ್ರೌಢರಾ. ೧೧-೧೨). [ಅನಿಮಿಷ * ಇಂದ್ರ] 
ಅನಿನೇಷ (ನಾ). ೧. ದೇವತೆ: ಅನಿಮೇಷರಕ್ಷಣಾರ್ಥಂ ನಿನಗೆ ತನು 
ಗ್ರಹಣಂ... ಕುಶೇಶಯನಯನಾ (ಜಗವಿ. ೩-೧೦೩). ೨. ಮಾನು: 
ಮಕರಾಂಕಿತಮುರ್ವರೇಶ್ವರಾಂಘಿವೊಲ್‌ ಅನಿಮೇಷ ಕೂರ್ಮ ಲಲಿತಂ 
» ೬ ಸರೋವರಂ (ಕಾದಂಪೂ. ೬೪೨). [ಸಂ.] 
ಅನಿಮೇಷಾಧಿಪತಿ (ನಾ). - ಅನಿಮಿಷೇಂದ್ರ : ಅನಿನೇಷಾಧಿಪತಿ 
ಸಹಸ್ರನೇತ್ರನಾಗಳ್‌ ಸಹಸ್ರಕರನಾದಂ (ಅಜಿಪು. ೫-೧೯). 
[ಅನಿಮೇಷ * ಅಧಿಪತಿ] 
ಅನಿಮೇಷಾವಳಿ (ನಾ). ೬ ಅನಿಮಿಷಾವಳಿ : ಅನಿಮೇಷಾನಳಿ ಮಾಳೆ 
ಗಟ್ಟಿ ತರದಿಂ ದುಗ್ಮಾಬ್ಮಿಯಂ ಮುಟ್ಟ (ಸುಕುಮಾ. ೧-೬೬). 
[ಅನಿಮೇಷ + ಅವಳಿ] 
ಅನಿಮೇಷಾಹಿತ (ನಾ). - ಅನಿಮಿಷಾರಿ ೧: ಅನಿಮೇಷಾಹಿತನಾಸ್ಕ 
ಗಹ್ವರವಿನಿರ್ಯಲ್ಲೋಹಿತಂ . . . ಬಿಟಿರ್ದಂ (ಜಗನಿ. ೪-೫೮). 
[ಅನಿಮೇಷ + ಅಹಿತ] 
ಅನಿಮ್ನ (ಗು). ಆಳವಿಲ್ಲದ. "ಅನಿಮ್ನನಾಭಿ? ಪರಾ. [ಸಂ.] 
ಅನಿಮ್ನುನಾಭಿ (ಗು). ಆಳವಿಲ್ಲದ ಹೊಕ್ಕುಳುಳ್ಳ : ಸಮಸಾರ್ಶ್ವನುಂ 
ಅಜಕುಕ್ಷಿಯುಂ ಗೋಧೋತ್ರಿಷ್ಟನುಂ ಮೋಹಜಘನಾಪರನುಂ ಅನಿಮ್ನ್ನ 
ನಾಭಿಯುಂ (ಆದಿಪು. ೧೨-೫೬ ವ). [ಅನಿಮ್ಮ * ನಾಭಿ] 
ಅನಿಯತ (ಗು). ನಿಯಮವಿಲ್ಲದ ; ಹಡಿತಕ್ಕೆ ಸಿಕ್ಕದ; ಅನಿಶ್ಚಿತ. 
[ಸಂ.) 
ಅನಿಯತಲಿಂಗ (ನಾ). [ವ್ಯಾಕ) ಲಿಂಗವು ಕ್ಲುಪ್ತವಲ್ಲದ್ದು; ನಿಯತ 
ವಾದ ಲಿಂಗವಲ್ಲದ್ದು. ವಾಚ್ಯಲಿಂಗ, ವಿಶೇಷ್ಯಾಧೀನಲಿಂಗ ಹೋ. 
[ಅನಿಯತ + ಲಿಂಗ] 
ಅನಿಯತವೃತ್ತಕ್ರಮ (ಗು). ನಿಯಮಬದ್ಧವಾದ ನಡತೆಯಿಲ್ಲದ ; 
ಕ್ಲುಪ್ತವಾದ ವೃತ್ತದಲ್ಲಿ ಸಂಚರಿಸದಿರುವ: ಪರಮೋದಯರಿರ್ಕ 
ಮಲಾಕರಬೋಧಕರಿರ್ದಿನೇಶನುಂ ನೀನುಂ ಭಾಸ್ಕರನನಿಯತವೃತ್ತ 
ಕ್ರಮನರಸಾ ನಿನ್ನಂತೆ ನಿಯತವೃತ್ತಿಸ್ಥಿತನೈ (ಕವಿರಾ.೩-೪೧). 
[ಅನಿಯತ * ವೃತ್ತ * ಕ್ರಮ] 
ಅನಿಯತವೃತ್ತಿ (ನಾ). ನಿಯಮವಿಲ್ಲದ ಸ್ಥಿತಿ: ಘನಮೆರಡನೆಯದ 
ಇಸೊಳಮಾಆನೆಯ ವಿಭಕ್ಷಿಯೊಳಮೊಳವು ಗುರುಲಘುಭೇದಂ ಅನಿಯತ 


ಎಪಿ 


30 


45 


ಅನಿರ್ಬಂಧ 


ವೃತ್ತಿಯನಚಿದದನನುಮಾರ್ಗಕ್ರಮದೆ ಸಯ್ತುಮಾಡುಗೆ ನಿಪುಣಂ 
(ಕವಿರಾ. ೨-೧೪). [ಅನಿಯತ + ವೃತ್ತಿ] 

ಅನಿಯತಿಕೆ (ನಾ). ನಿಯಮವಿಲ್ಲದಿರುವಿಕೆ: ಅನಿಯತಿಕೆಯಿಂದೆ 
ನಡೆಸಲ್ಫಿ ನಿತಾದುದು ಶಿಕ್ಷೆಗೆಟ್ಟ ಕಾರಣದಿಂದಂ (ಧರ್ಮಾಮೃ. ೨-೮೧). 

[ಆ ಸಂ. ಅನಿಯತಿಕಾ?] 

ಅನಿಯಮಿತ (ಗು). ನಿಯಮಕ್ಕೆ ಒಳಪಡದ; ಅನಿಶ್ಚಿತವಾದ : 
ಒಂದುದಿನ ಬೆಳಿಗ್ಗೆ, ಒಂದುದಿನ ಸಂಜಿಗೆ, ಒಂದುದಿನ ಮಧ್ಯಾಹ್ನಕ್ಕೆ ಹೀಗೆ 
ಅನಿಯಮಿತವಾಗಿ ಊಟಮಾಡಬಾರದು (ಮುಂಬಯಿ. ೪-೩೩). [ಸಂ.] 

ಅನಿಯನೋಪನಮೆ (ನಾ). [ಕಾವ್ಯಮಿಾ] ಒಂದು ಕಾವ್ಯಾಲಂಕಾರ ; 
ಒಂದು ವಸ್ತುವಿಗೆ ಒಂದೇ ಉಪಮಾನವೆಂಬ ನಿಯಮವಿಲ್ಲಜೆ 
ಹಲವು ಉಪಮಾನಗಳನ್ನು ಸೂಚಿಸುವುದು: ಕಮಳಮಿದನ್ನೆ ಗಮಾ 
ನಿನ್ನ ಮುಖದೊಳೋರಂತೆ ಪೆಆದುಮಿದಆಸೊಳ ಸದೃಶಂ ಸಮವಾಯ 
ಮುಳ್ಳೊಡೆಲ್ಲಂ ಸಮನಿಸುಗಂತೆಂಬುದನಿಯಮೋಪಮೆಯಕ್ಕುಂ (ಕನಿರಾ. 
೩-೬೫). [ಅನಿಯಮ + ಉಪಮೆ] 

ಅನಿಯೋಗ (ನಾ). ೧. ನಿಯೋಗವಲ್ಲದ್ದು. ೨. [ವ್ಯಾಕ] ತನ್ನ 
ನಿರ್ದಿಷ್ಟವಾದ ಅರ್ಥವನ್ನು ಕಳೆದುಕೊಂಡಿರುವುದು : ಅನಧಾರ 
ಣೆಯಎಕಾರಂ ತನ್ನ ನಿಯತಾರ್ಥಮಂ ಬಿಟ್ಟು ಅನಿಯೋಗಮಾದಲ್ಲಿಯುಂ 
* « * ಸಂಧಿಯುಂಟು (ಶಮದ. ೬೪ ವೃತ್ತಿ). [ಸಂ.] 

ಅನಿಯೋಗಸಂಧಿ (ನಾ). ಅವಧಾರಣೆಯ ಎಕಾರ ಅನಿಯೋಗಸ್ಥಿತಿ 
ಯಲ್ಲಿದ್ದಾಗ ಆಗುವ ಸಂಧಿ: ಅನಿಯೋಗ ಸಂಧಿಗೆ -ಮಾಮರನಲ್ಲದಿಲ್ಲ 
ತನಿಗಂಪಿನ ಮಲ್ಲಿಗೆಯಲ್ಲದಿಲ್ಲ (ಶಮದ. ೬೪ ಪ್ರಯೋ). "ನಿಯೋಗ? 
ಪರಾ. [(ಅನಿಯೋಗ + ಸಂಧಿ) 

ಅನಿರೀಕ್ಷಿತ (ಗು). ನಿರೀಕ್ಷಿಸದೆ ಉಂಟಾದ : ಅನಿರೀಕ್ಷಿತವಾದ ಇಲ್ಲದ ಗಡಿ 
ಬಿಡಿಯಲ್ಲಿಯೇ ಆ ಭಾನುವಾರ ಮುಗಿದುಹೋಗಿತ್ತು (ಕತ್ತಬಿ.೨). [ಸಂ.] 

ಅನಿರುದ್ಧ (ಗು). ೧. ತಡೆಯಿಲ್ಲದ. (ನಾ). ೨. ಪ್ರದ್ಯುಮ್ನನ ಮಗ ; 
ಶ್ರೀಕೃಷ್ಣನ ಮೊಮ್ಮಗ: ಮತ್ತಮಾ ವನಂ... ಭವನದಂತನಿರುದ್ಧ 
ಬಲಕೃಷ್ಣ ಸಾರಸಮಂಚಿತಮುಂ (ರಾಜಕೇ. ೫-೩೪ ವ). ೩. [ವಿಶಿಷ್ಟಾ] 
ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಎಂಬ ನಾಲ್ಕು 
ವ್ಯೂಹಗಳಲ್ಲಿ ಒಂದು. [ಸಂ.] 

ಅನಿರ್ಜಿತ (ಗು). ಗೆಲ್ಲಲ್ಪಡದ. "ಅನಿರ್ಜಿತೇಂದ್ರಿಯ? ಪರಾ. [ಸಂ.] 

ಅನಿರ್ಜಿತೇಂದ್ರಿಯ (ನಾ). ಜಿತೇಂದ್ರಿಯನಲ್ಲದವನು; ಇಂದ್ರಿಯ 
ಗಳಿಗೆ ವಶನಾದವನು : ಅನಿರ್ಜಿತೇಂದ್ರಿಯನಂ. .. ಗರ್ಜಿತನನೆನ್ನಂ 
ಸಲಹು ಮದಗರ್ವಮಂ ಹರಿಸಿ (ಬಸಪು. ೨೨-೫೧). 

[ ಅನಿರ್ಜಿತ + ಇಂದ್ರಿಯ] 

ಅನಿರ್ಣೀತ (ಗು). ನಿರ್ಣೀತವಾಗಿಲ್ಲದ. [ಸಂ.] 

ಅನಿರ್ಣೇಯ (ಗು). ೧. ನಿರ್ಣಯ ಮಾಡಲು ಆಗದ. (ನಾ). 
೨. ನಿರ್ಣಯ ಮಾಡಲು ಆಗದುದು : ಕಾಯ ನಿರ್ಣೇಯವದರೊಳು 
ಮನವನಿರ್ಣೇಯ ಸ್ನಾಯು ಸಂಖ್ಯೇಯ ಜೀವಳಮಸಂಖ್ಯೇಯಮೇಯಾ 
ಪ್ರಮೇಯ ಮಿಶ್ರಣವಿಂತು ನರಜಂತು ನೇಯವದು ವಿಶ್ವಕಂ (ಮಂಕುಕ. 
೧೦೨). [Xo] 

ಅನಿರ್ದಿಷ್ಟ (ಗು). ನಿರ್ದಿಷ್ಟವಲ್ಲದ; ಖಚಿತವಲ್ಲದ : ಅನಿರ್ದಿಷ್ಟ 
ಭವಿಷ್ಯತೆ ನಮ್ಮ ಮುಂದಿರುವಾಗ... ಮಕ್ಕಳಿಗೆ ಕೇವಲ ಸಾಂಪ್ರದಾ 
ಯಕ ಶಿಕ್ಷಣದಿಂದ ಅಷ್ಟು ಅನುಕೂಲವಾಗಲಾರದು( ಶಿಕ್ಷ. ೧೮). (ಸಂ. 

ಅನಿರ್ಬಂಧ (ಗು). ನಿರ್ಬಂಧವಿಲ್ಲದ: ಆ ಮಾತಿನ ನಡು ನಡುವೆ ಆ 


ಅನಿರ್ಬಂಧಸ್ನೇಹವಂತಳಾದ .ವೇಣೂನ ತಾಯಿಯ ಪ್ರಸ್ತಾಪವೂ ಮತ್ತೆ 
ಮತ್ತೆ ತಲೆಯೆತ್ತ ತೊಡಗಿತು (ಇಪ್ಪಕ. ೩೨೦). [ಸಂ.] 


ಅನಿರ್ವಚನಬೋಧ್ಯ 


ಅನಿರ್ವಚನಬೋಧ್ಯ (ನಾ). ಮಾತಿನಿಂದ ತಿಳಿಸಲಾಗದುದು : 
ಮರ್ತ್ಯಪೃಥಿವೀತತ್ತ್ವದೊಳ್‌ ಪ್ರಕಟನಾಸಾಧ್ಯಮಂ, ಅನಿರ್ವಚನ 
ಬೋಧ್ಯಮಂ, ಪ್ರತಿಮಾವಿಧಾನದಿಂ ( ಶ್ರೀರಾಮಾ. ೩-೬೬). 

[ಸಂ. (ಅನಿರ್ವಚನ * ಬೋಧ್ಯ)] 

ಅನಿರ್ವಚನೀಯ (ಗು). ೧. ಹೀಗೆ ಎಂದು ಹೇಳಲಾಗದ ; ವರ್ಣಿ 
ಸಲು ಶಕ್ಯವಲ್ಲದ: ಮತ್ತೆ ನುತ್ತೆ ನೋಡಿದನದಂ, ಸಾಮಾನ್ಯಮಂ, 
ಆ ಅನಿರ್ವಚನೀಯ ದೃಶ್ಯಮಂ! (ಶ್ರೀರಾಮಾ. ೩೪೫-೧೩೭). (ನಾ). 
೨. ದೇವರು. ೩. ಮಾಯೆ. [ಸಂ.] 

ಅನಿರ್ವಚನೀಯವಾದ (ನಾ). [ಅದ್ವೈತ] ಹೇಳಲಸಾಧ್ಯ 
ವಾದುದು ಎಂದು ತರ್ಕಿಸುವ ವಾದ; ಮಾಯಾವಾದ: 
ಅನಿರ್ವಚನೀಯವಾದವೆಂಬ ತಮ್ಮದೆ € ಒಂದು ಹೊಸ ಪ್ರಕಾರವನ್ನು 
ಸೇರಿಸಿಕೊಂಡು ಅದೇ ಭಾಷ್ಯಾರ್ಥವೆಂದು ವರ್ಣಿಸಿರುತ್ತಾರೆ (ಬ್ರಹ್ಮಭಾ. 
೨-೧೪); ಬ್ರಹ್ಮವು ವಿಚಿತ್ರ ಪ್ರಪಂಚೆರೂಪವಾಗಿ ಆಗುವುದು ಮತ್ತು 
ಕಾಣುವುದು. ಇದೇ ಅನಿರ್ವಚನೀಯವಾದ (ಹಿಂದಸಾ. ೨೦೭). 

[ಅನಿರ್ವಚನೀಯ + ವಾದ] 

ಅನಿರ್ವಾಚ್ಯ (ಗು). ೧. ವಿವರಿಸಿ ಹೇಳಲು ಸಾಧ್ಯವಿಲ್ಲದ : ಸೂರ್ಯನ 
ಮೇಲೆ ಅನಿರ್ನಾಚ್ಯವಾದ ಜ್ವಾಲೆಯು ಸರ್ವಕಾಲವೂ ಉರಿಯುತ್ತಿರುತ್ತದೆ 
(ಮುಂಬಯಿ. ೬-೩೬). (ನಾ). .೨. ದೇವರು. ೩. ಮಾಯೆ. 
೪. ಜಗತ್ತು. (ಸಂ.] 

ಅನಿಲ, ಅನಿಳ (ನಾ). ೧. ಗಾಳಿ; ವಾಯು: “ಗಾಳಿಯೆರಲನಿಲನೆನಲ್‌ 
ಕಂಪುವಡೆದೆಸೆವ ವಾಯುಗೆ ” (ಕವಿಕಂ. ೩೮); ಜೀವಾನಿಲವ್ಯೋಮಾಂಬು 
ಪ್ರಕರಂಗಳಿಂ. ಸಕಲಮಂ ರಕ್ಷಿಪ್ಪ ಸರ್ವೇಶ (ಸಂಪಾಶ. ೧); ಭೂಮಿಯು 
ಪೂರ್ವದಲ್ಲಿ ಘನವಾಗಿರದೆ ಅನಿಲಗಳ (೧೩55) ಗೋಲವಾಗಿತ್ತು(ಬಾಲಪ್ರ. 
1, ೭). ೨. ವಾಯುದೇವ. "ಅನಿಲತನಯ' ಪರಾ. ೩. ಮರುತ್ತು 
ಗಳೆಂಬ ದೇವಗಣಗಳಲ್ಲಿ ಒಬ್ಬ. ೪. ವಾತರೋಗ; ವಾಯು 
ರೋಗ. ೫. ಸ್ವಾತಿ ನಕ್ಷತ್ರ. ೬. [ಛಂದ] ಸಗಣ (ಲ -) ಎಂಬ 
ಅಕ್ಷರಗಣ : ಇನಾನಿಲ ದಿನೇಶ ಮಾರುತ ಪಯೋಲಗಂಗಳ್‌ ಬೆಡಂಗ 
ನಾಳ್ದು ನಿಲೆ... ಪೃಥ್ವಿಯೆಂಬ ನಾಮ (ಛಂದೋಂಬು. ೨-೧೧೪). ಅನಿಳೆ: 
೨. "ಅನಿಳತನಯ', "ಅನಿಳಾಧ್ಯ' ಪರಾ. [ಸಂ.] 


ಅನಿಲಕೆ (ನಾ). ಚಿತ್ರಗಳಿಗೆ ಬಣ್ಣ ಹಾಕುವುದರಲ್ಲಿ ಒಂದು ರೀತಿ: | 


ಅಅುಂ ತೆಜದ ಮೊದಲ ಬಣ್ಣಮುಮನವನೋರೊಂದಣಕೊಳ್ಳೆರಸುವ ಪರಿ 
ಣತಿಯುಮನನಿಲಕಂ ಪತ್ರಕಂ ಬಿಂದುಕಂ ಧಾಮ್ರಾವರ್ತಕಮುಡ್ವಿರ್ತನಂ 
ಚಿತ್ರಪ್ರವರ್ತನಮೆಂಬಾಜುಂ ತೆಜದಣ್ಣೆಯುಮಂ ಚಿತ್ರಚಿತ್ರಾರ್ಧ ಚಿತ್ರಾ 
ಭಾಸಮೆಂಬ ಮೂಜುಂ ಪ್ರಕಾರಮುಮಂ (ಮಲ್ಲಿಪು. ೫-೪೨). [ಸಂ.] 

ಅನಿಲಗಂಧಿ (ನಾ). ಕೆಂಪುರತ್ನಗಳಲ್ಲಿ ಒಂದು ಬಗೆ : ಗವಾಂಗವೆಂಬು 
ವದು ಅನಿಲಗಂಧಿಯಂಬುವದು ಯಿವು ಯರಡುಬಗೆಯಾದ ಕೆಂಪುರತ್ನವು 
ಶೂದ್ರಜಾತಿಯು (ಸೌಗಂಧಿ. ೩೬೬-೩೩). [ಸಂ.] 

ಅನಿಲಗರ್ಭ (ಗು). ಗಾಳಿಯನ್ನು ಒಳಕೊಂಡ : ಎನುತ ಸುರಿದನು 
ಸರಳಸಾರವನನಲಗರ್ಭದ ಬಾಯೆಧಾರೆಯನನಿಲಗರ್ಭದೆ ಗಜ್‌ಗಳಶನಿಯೆ 
ಗರ್ಭಮಿಂಟಿಗಳ (ಕುವ್ಯಾನಿ. ೮-೩೫). [ಅನಿಲ ಗರ್ಭ] 

ಅನಿಲಜ (ಗು). ೧. ವಾಯುವಿನಿಂದ ಹುಟ್ಟಿದ. (ನಾ). ೨. ಭೀಮ 
ಸೇನ: ಚತುರಂಗಮಂ ನಿರ್ನಾಮವೆನಿಸಿ ವಾಜಿಗ್ರಹಣಕಾರ್ಯಮಂ 
ನಿರ್ಣಯಿಸಿಕೊಡುವೆನಿತ್ತ ಪುದೆಮಗೆ ವೀಳೆಯವನೆಂದನಿಲಜಂ ನುಡಿದನು 
(ಜೈ ಮಿಭಾ.೨-೪೨). ೩. ಆಂಜನೇಯ : ಶರಧಿಯಂ ದಾಂಟ ಮೇದಿನಿಯ 
ಸುತೆಗಂಕಿತದ ಮುದ್ರಿಕೆಯನಿತ್ತು ೬» ಲಂಳೆಯಂ ಸುಟ್ಟು ಬಂದೊಸಗೆ 
ವೇಳ್ಮೆನಿಲಜನನಸುರಾರಿ ಮನ್ನಿಸಿದೆನು (ಜೈಮಿಭಾ. ೧೮-೬). [ಸಂ.] 


ಮಿಡಿಲೆ 


25 


30 


35 


45 


ಅನಿಲಾಹತ 


ಅನಿಲತನಯ, ಅನಿಳತನಯ (ನಾ). ೧. ವಾಯುಶ್ರತ್ರ. ೨. ಭೀಮ 
ಸೇನ. ೩. ಆಂಜನೇಯ : ಮನೋಜನಿತಮುದನನಿಲತನಯನನನನೃತ 
ವಚನ ಪ್ರಪಂಚನಿಂತಿರೆ ನುಡಿದಂ (ಕಎರಾ. ೨-೪೦). ಅನಿಳತನಯ : 
೩. ಎರೆದ ಮನುಜಂಗೆ ಸುರಭೂಮಿರುಹಂ ಶರಣೆಂದವಂಗೆ ಕುಳಿಶಾಗಾರಂ 
ಪರವನಿತೆಗನಿಳತನೆ[ರಿನ]ಯಂ ಧುರದೊಳು ಪೊಣರ್ದಂಗೆ ಮಿತ್ತು ವಿನ 
ಯಾದಿತ್ಯಂ (ಎಕ. ೪, ಚಿನ್ನರಾ. ೧೪೮-೧೧ ; 1094). [ಅನಿಲ + ತನಯ] 
ಅನಿಲದ್ವಾರ (ನಾ). ವಾತಾಯನ; ಕಿಟಕಿ: ದ್ವಾರಬಂಧಕವಾಟಕನಿಲ 
ದ್ವಾರ ಗರ್ಭಾಗಾರಯುತ (ಬಸಪು. ೧೮೨೩೯). [ಅನಿಲ + ದ್ವಾರ] 
ಅನಿಲಪಥ (ನಾ). ವಾಯುಮಾರ್ಗ; ಆಕಾಶ: ರಸೆ ಪತ್ತಿತ್ತೆತ್ತ 
ಮಾಕಾಶದೊಳನಿಲಪಥಂ ಧಾರಿಣೀ ಚಕ್ರದೊಳ್‌ ಕಾಳಸೆಗೊಂಡತ್ತೆಂಬಿನಂ 
ಮಂದಯಿಸಿ (ಆದಿಪು. ೧೪೨೯೫). [ಅನಿಲ ಪಥ] 
ಅನಿಲಪ್ರಿಯ (ನಾ). ಗಾಳಿಗೆ ಪ್ರೀತಿಪಾತ್ರನಾದವನು : ಅಗ್ನಿ. 
[ಆನಿಲ + ಪ್ರಿಯ] 
ಅನಿಲಪ್ರಿಯಾತ್ಮಜ (ನಾ). ೧. ವಾಯುವಿನ ಪ್ರಿಯಪುತ್ರ. ೨. ಆಂಜ 
ನೇಯ. ೩. ಭೀಮಸೇನ: ಶುಚಿ ಸುರೆಸಿಂಧುಜಂ ಸುರಸರಿದ್ಭೃವ 
ನಿಂದನಿಲಪ್ರಿಯಾತ್ಮಜಂ ಶುಚಿ (ಎಕ. ೪11, ಶಿಕಾರಿ. ೧೨೪-೩೧ ; 1077). 
[ಅನಿಲಪ್ರಿಯ + ಆತ್ಮಜ] 
ಅನಿಲಬಾಂಧವ (ನಾ). ಗಾಳಿಯ ನಂಟ; ಅಗ್ಲಿ: ಎಡೆಯೆಡೆಗೆ 
ಮಾಆಣಂತು ತಣುಬಿದ ದಡಿಗರಕ್ಕಸಭಟಿರ ಬೀದಿಯೊಳಡಸಿ ಸದೆವುತ 
ಸದನ ಸದನದೊಳನಿಲಬಾಂಧವನ ಬಿಡಿಸುತತಿವೇಗದಲಿ... ಕಲಿ ಹನುಮ 
(ತೊರರಾ. ೫-೮-೪೧). [ಅನಿಲ+ ಬಾಂಧವ] 
ಅನಿಲಮಾರ್ಗ (ನಾ). - ಅನಿಲಪಥ. [ಅನಿಲ * ಮಾರ್ಗ] 
ಅನಿಲಯೋಗ (ನಾ). ಪ್ರಾಣಾಯಾಮವೇ ಮೊದಲಾದ ಅಭ್ಯಾಸ : 
ಮೃದುಚಿತ್ತವೆಂದು ಕಠಿಣಚಿತ್ತವೆಂದುಂಟು ಮೃದುವಿಗನಿಲಯೋಗಬೇಡ 
ಮೃದುಗೆಟ್ಟ ಕಠಿನಚಿತ್ತವ ವಾಯುಜಯದಿಂದ ಮೃದುಮಾಡಿ ಬಗ್ಗಿಸ 
ಬೇಕು (ಭರಚ. ೬೯-೨೦). [ಅನಿಲ ಯೋಗ) 
ಅನಿಲವೇಗೆ (ನಾ). ೧. ವಾಯುವೇಗ. ೨. ವಾಯುವಿನಂತೆ ವೇಗ 
ವುಳ್ಳವನು : ನೆರವಿ ನೋಡಲು ಭೂಚರತ್ವದಿ ಪೊರಳಿ ಪೊರಕ್ಡುರೆ ತೆರಳ್ವ 
ಅಿಂಗೋತೈರವನಿಲಷೇಗದೊಳೆಡವಿಡದೆ ನಡೆವ ಲಿಂಗಚಯ (ಬಸಪ. 
೫೭-೪೫). [ಅನಿಲ ವೇಗ] 
ಅನಿಲಸ್ಥಿತಿ (ನಾ). ವಾಯುರೂಪ ; ಅನಿಲರೂಪ ; ಅನಿಲದ ಸ್ಥಿತಿ: 
“ಶಾಖದ ಮೂಲಕ ಘನಸ್ಸಿತಿಯಿಂದ ಅನಿಲಸ್ಥಿತಿಗೆ ತಂದು ಮತ್ತೆ ತಂಪಿಸಿ 
ಘನಸ್ಥಿತಿಗೆ ತರು; ಘನ ಭಟ್ಟಿಯಿಳಿಸು > (sublimate. ಇಂಕನಿ), 
[ಅನಿಲ * ಸ್ಹಿತಿ] | 
ಅನಿಲಾತ್ಮಜ (ನಾ). - ಅನಿಲತನಯ : ಮಾರ್ಗಮೇರ್ವಾಗಳನಿಲಾ 
ತ್ಮಜಂ, ಮಿತಭಾಷಿ (ಶ್ರೀರಾಮಾ. ೨೯೦-೧೪೧). [ಅನಿಲ + ಆತ್ಮಜ] 
ಅನಿಲಾಪ್ತ್ರ (ನಾ). - ಅನಿಲಪ್ರಿಯ : ಹರಿ ರಂಭಾಪರಿರಂಭಿಯಾದನನಿ 
ಲಾಪ್ತಂ ಪುಂಡರೀಕಾಶ್ರಯಸ್ಥಿರನಾಚ್ಛಾಯೆಯೊಳೊಂದಿದಂ (ರಾಜಶೇ. 
೫-೩೧). [ಅನಿಲ ಆಪ್ತ) 
ಅನಿಲಾಮರೆ (ನಾ). [ಜೈನ] ತೀರ್ಥಂಕರನ ವಿಹಾರ ಮಾರ್ಗವನ್ನು 
ಶೋಧಿಸುವ ದೇವತೆಗಳ ಗುಂಪು: ಆ ದಿವಿಜಾಧಿನಾಥ ಮಠೆದಿಂ... 


ತಣ್ಣಗೆ ಕಮ್ಮ ನಾಗೆ ಮೇಲಾದನಿಲಾಮರರ್‌ ಸುಟಾದು ಬೀಸುವರ್‌ 
(ಶಾಂತಿಪು. ೧೨-೨೨). [ಅನಿಲ + ಅಮರ್ಕ] 

ಅನಿಲಾಹತ (ಗು). ಗಾಳಿಯಿಂದ ಹೊಡೆಯಲ್ಪಟ್ಟ ; ಗಾಳಿಯ 
ಪೆಟ್ಟಿಗೆ ಗುರಿಯಾದ : ಅನಿಲಾಹತಕೇತನಾಳಿ ಸೊಗಯಿಸಿ ತೋರ್ಕುಂ 


(ಕನಿರಾ. ೧-೯೫). [ಅನಿಲ * ಅಹತ] 


ಅನಿಲೀಕರಣ 


ಅನಿಲೀಕೆರಣ (ನಾ). ಅನಿಲರೂಪಕ್ಕೆ ತಿರುಗಿಸುವುದು; ದ್ರವ 
ಅಥವಾ ಘೆನರೂಪದ ವಸ್ತುವನ್ನು ಆವಿಯಾಗಿ ಮಾರ್ಪಡಿಸು 
ವುದು: ಇಮರುವುದು ಎಂದರೆ ದ್ರವರೂಪದ ನೀರನ್ನು ಆನಿಯ ರೂಪ 
ವಾಗಿ ಮಾರ್ಪಡಿಸುವುದು- ಇದೇ ಅನಿಲೀಕರಣ (ಭೂವಿವ. ೭೦). [ಸೆಂ.] 

ಅನಿಲೀಕರಿಸು (ಕ್ರಿ). ಅನಿಲರೂಪಕ್ಕೆ ತರು; ಅನಿಲಸ್ಥಿ ತಿಗೆ ತರು; 
ಅನಿಲೀಕರಿಸು; ಬಾಸ್ಟೀಕರಿಸು (sublimate. ಇಂಕನಿ). 

[ಅನಿಲೀಕರಣ 4+ -ಇಸ್ಮು] 

ಅನಿನ, ಅನುವ (ನಾ). ನಿರ್ಬಂಧ; ಒತ್ತಾಯ: ಮತ್ತಾವಾಗಳಡಿ 
ಗಡಿಗನಿವಿಸಲೆಮ್ಮ ನಿವಕ್ಕೆ ಸೈರಿಸದೆ . * * ಪೋಗಿಮಾಂ ಬರ್ಪು೯ದಿಲ್ಲ 
(ಕಾದಂಉ. ೪೪೬). ಅನುವು: ದೂತಿಯಂ ಬೈದು ತಾಯನುವಿಂಗಂ 
ಮೊಗಸೋಲದಾನ ವಿಟರುಂ ಕೊಟ್ಟೊತ್ತೆಯಂ ಕೊಳ್ಳದಿರ್ಪಿನೆಗಂ (ಜಗವಿ. 
೧೬-೧೨೦). "ಅನಿವಂಗೆಯ್‌', “ಅನಿವಿಸ್ಕು' ಪರಾ. [?) 

ಅನಿವಂಗೆಯ್‌, ಅನುವಂಗೆಯ್‌ (ಕ). ೧. ನಿರ್ಬಂಧಪಡಿಸು ; 
ಒತ್ತಾಯಮಾಡು ; ಬಲಾತ್ಕುರಿಸು : ನಿನಗೀ ವೈರಾಗ್ಯಮೇಕೊರ್ಮೊದ 
ಲೊಗೆದುದು , , . ನಿನ್ನನಾವೀ ತೆಜದೆ ನಿಲಿಸಿ ಪೋದಂದು ರಾಜೇಂದ್ರ 
ಚಂದ್ರಾಂಕನ ತಾರಾಪೀಡ ಭೂಪಾಲಕನ ಮುಳಿಸನಾರಾಂಪರೇಟಿಕ್ಪೋಪ 
ಮೆಂದಿಂತನಿವಂಗೆಯ್ಯುತ್ತಿರಲ್ಯಂ ನುಡಿಯನೆ ಶುಕೆನಾಸಾತ್ಮಜಂ(ಕಾದಂಉ. 
೪೪೭); ಪತಿಚಿತ್ತಾನರ್ದ ನಿದ್ರಾವಿರಹಿತೆಯಿರುಳಿಂತಪ್ಪುದಂ ಎ೬ ಗೆಟಿಪುವ 
ಗಿಳಿಯಂ ತೂಂಕಡಂ ಕಾಣಲೀಯಳ್‌ ಕತೆಯಂ ಪೇಟಕಿಂದವಳ್‌' ಸಾರಿಕೆ 
ಯುಮನನಿವಂಗೆಯ್ದು ಕಣ್ಣೆಯ್ಕಲೀಯಳ್‌ (ಅರ್ಧ ನೇ. ೩-೧೦೭). 


0 
೨. ಆಕ್ಷೇಪಿಸು; ವಿರೋಧವಾಗಿ ನುಡಿ: ಅತಿಸ್ನೇಹವುಂ ಮೋಹಮುಂ 


20 


ತಿಣ್ಣಮಾಗೆ ನಿತ್ಯ(ಚ್ಚ)ಮಾತನ ಬೀಯಮಂ ಸಲಿಸಿ ಕೊಂಡಾಡುವುದ 
ರ್ಕಣ್ಣಂಗಳ್‌ ಎಮ್ಮುಳ್ಳುದೆಲ್ಲಮಂ ನಿನ್ನ ಕಿಜ್‌ಯ ಮಗನ ಬೀಯಕ್ಕೆ 
ಕೊಟ್ಟೆಮ್ಮಂ ಕಿಡಿಸಿದಪ್ಪೆ ಯೆಂದಚ್ಛೆಯಂ ನಿಚ್ಚನಿಚ್ಚಮನಿವಂಗೆಯ್ಯೆ ಧನ್ಯ 
ಕುಮಾರನಂ ತಾಯ್‌ ಕರೆದಿಂತೆಂದಳ್‌ (ಜೀವಸಂ. ೧೯೫-೨೭ ವ). 
ಅನುವಂಗೆಯ್‌ : ೧. ಅನುವಂಗೆಯ್ದುಅಕಿಯೆಂಬ ತಾಯ ನುಡಿಯಂ 
ಕೈಕೊಂಡೆನೇ (ಆದಿಪು. ೧೨-೩೭). “ಅನಿವಿಸ್ಕು' ಪರಾ. 
[ಅನಿವ* ಗೆಯ್‌ (ಆ ಕೆಯ್‌)] 

ಅನಿವರ್ತಿ (ಗು). ೧. ಮತ್ತೆ ಒದಗದ. (ನಾ). ೨. ಹಿಂತಿರುಗದವನು. 
೩. ರಣದಿಂದ ವಿಮುಖನಾಗದವನು ; ಧೀರ. ೪. ವಿಷ್ಣುವಿನ 
ಸಹಸ್ರನಾಮಗಳಲ್ಲಿ ಒಂದು. (ಸಂ. ಅನಿವರ್ತಿನ್‌] 

ಅನಿವಾರ (ಗು). ನಿವಾರಿಸಲಾಗದಂಥ; ಅತಿಶಯ; ಬಹಳ: 
ರಾಮನ ಮೇಲಿರುವ ಭರತನ ಅಕೃತ್ರಿಮವಾದ ಅನಿವಾರಪ್ರೇಮವನ್ನು 
ನೋಡಿದರೆ (ತುಳಸಿ. ೨೦೦).  [ಸಂ-] 

ಅನಿವಾರಣ (ನಾ). ನಿವಾರಿಸಲು ಶಕ್ಯವಿಲ್ಲದುದು ; ತಡೆಯಲಾಗ 
ದುದು : ತಾನೆ ಮತ್ತೆಆಕಮನಾಂತುದೀಗಳನಿವಾರಣಮೆನ್ನಯ ಚಿತ್ತ 
ವಾರಣಂ (ಚಂದ್ರಪು. ೪-೧೫). [ಸಂ] 

ಅನಿವಾರಣೀಯ (ನಾ). ನಿವಾರಿಸಲು ಸಾಧ್ಯವಿಲ್ಲದುದು ; ಗುಣ 
ಪಡಿಸಲಾಗದುದು; ತಡೆಯಲು ಶಕ್ಯವಿಲ್ಲದುದು: ಈ ಜಾಡ್ಯ 
ಅನಿವಾರಣೀಯ (ಗುರುಣೆ. ೮೬). [ಸಂ.] 

ಅನಿವಾರಿತ (ಗು). ತಡೆಯಿಲ್ಲದ ; ಹಿಂದಿರುಗಿಸದ ; ತಪ್ಪಿಸಲಾಗದ : 
ನಿನಗಂ ಮೈತ್ರೇಯರ್‌ ಕೊಟ್ಟೂ ರುಭಂಗಶಾಪಮನಿವಾರಿತಂ (ಪಂಪಭಾ. 
೧೩-೬೫ ವ). [ಸೆಂ.] 

ಅನಿವಾರಿತದಾನ (ನಾ). ತಡೆಯಿಲ್ಲದೆ ನಿರಂತರವಾಗಿ ಕೊಡುವ 
ದಾನ: ಕುಡುವನಿ [ಸಾಠಾಂ. ನ] ವಾರಿತದಾನಕ್ಕೆ ಪೋಲ್ವರಾರ್‌ ಬದ್ದೆ |45 
ಗನಂ (ಪಂಪಭಾ. ೧-೨೮). | ಅನಿವಾರಿತ + ದಾನ] 


40 


೨೫೩೯ 


ಅನಿಶ 


| ಅನಿವಾರ್ಯ (ಗು). ೧. ತಡೆಯಲಾಗದ; ಶಪ್ಪಿಸಲಾಗದ. 
೨. ಗತ್ಯಂತರವಿಲ್ಲದಿರುವ (ನಾ). &. ಆವಶ್ಯಕ: ಸೈನ್ಯಶಿಕ್ಷಣ 
ನಮ್ಮ ಯುವಕರಿಗೆ ಅನಿವಾರ್ಯ (ಶಿಕ್ಷದ. ೧೭೨). ೪. ತೊಂದರೆ; 
ಅಸೌಕರ್ಯ: ನಾಳೆ ಬರುವುದಕ್ಕೆ ನನಗೆ ಅನಿವಾರ್ಯವೊಂದಿದೆ (ರೂಢಿ); 
ಅವರ ಮನೆಯಲ್ಲಿ ಏನೋ ಒಂದು ಅನಿವಾರ್ಯ (ರೂಢಿ). 
ಅನಿವಾರ್ಯವಾಗಿ - ಗತ್ಯಂತರವಿಲ್ಲದೆ; ಬೇಕೆ ದಾರಿಯಿಲ್ಲದೆ : 
ಅವರು ಯಾವ ಶಿಕ್ಷಕನ ಬಗ್ಗೆಯೂ ಲೆಕ್ಕಣಿ ಎತ್ತಿದ್ದವರಲ್ಲ. ಈಗ ಅನಿ 
ವಾರ್ಯವಾಗಿ ಅದನ್ನು ಮಾಡಬೇಕಾಯಿತು (ರಂಗರೋ. ೬೧). [ಸಂ.] 
ಅನಿವಿರಿದು (ಗು). ಅಷ್ಟು ದೊಡ್ಡದು ; ಅಷ್ಟು ಹಿರಿಯದು : ಅನಿವಿರಿ 
ದೊಂದು ಯೌವನಮದಕ್ಕೆಡೆಯಾಗಿಯುಮಂದು ರಾಗಸಂಜನನಮನೆಯ್ಲೆ 
ತಾಳ್ವಿದವಿನಶ್ಚರಕೀರ್ತಿಯೊಳಂ (ಆದಿಪು. ಆ-೬) ; ಅನಿವಿರಿದವಂತಿ 
ಮಾಳವಮನಾಳ್ವ ವೃಷಭಾಂಕನೃಪಂ ಬಾಟಕ್ಕಿಯ ಸಿರಿ( ಸುಕುಮಾ.೯-೮೫); 
ಸಮ್ಮಗ್ನರ್ಶನಾದಿ ಗುಣಸ್ಥಾನದೊಳೆನಿವಿರಿದು ಪುಟ್ಟುತ್ತನವಿರಿದೆ ಆಗಿ 
ಕುಂದದಡೆ (ತಸೂವೃ. ೨೩); ಏಳುಂ ಜನ್ಮದೊಳನಿವಿರಿದುಂ ಕಾಲಮಗಲ್ವು 
ದಾಗದು (ರಾಮಾಶ್ಚ. ೧೩-೮). [ಅನಿತು * ಹಿರಿದು] 
ಅನಿವಿಸ್ಕು, ಅನುವಿಸ್ಸು (ಕ್ರಿ). ಬಲಾತೃರಿಸು; ಒತ್ತಾಯಮಾಡು: 
ಮತ್ತಾವಾಗಳಡಿಗಡಿಗನಿವಿಸಲೆಮ್ಮನಿವಕ್ಕೆ ಸೈೆರಿಸದೆ ಚಂದ್ರಾಹೀಡ ಭುಜ 
ಪರಿರಕ್ಷಿತಮಪ್ಪ ತುರಂಗಬಲಂಬೆರಸು . . . ಎಮ್ಮಂ ಬೆಟ್ಟಿ ವೆಟ್ಟ ನಾಗಿ 
ಪಜಕಿಪಡೆ ನುಡಿದು (ಕಾದಂಉ. ೪೪೬); ರಣಪ್ರಯಾಣಲಾಲಸೆಯನನಿವಿಸೆ 
[ಪಾಠಾಂ. ಅವಿಸು] ಶರೀರಮಾ ನೆಗಪಿದಂತಿರಸವಸದೆ ಬಾದೆ ಸಿಡಿದೇಟ್ವಿ 
(ವರ್ಧಪು. ೭-೪೧ ವ). ಅನುವಿಸ್ಕು : ಘಳಿಲನೆ ಬಿಜಯಂಗೆಯ್ಯಿ 
ಮಿನ್ನೆಂದು ಮೇಧಾವಿಳನನುವಿಸೆ ತಾಂ ಕೇಳ್ದು ತದ್ವೇಗದಿಂ ಬಂದಲಸ 
ದೆಸಕದಿಂ ಮಜ್ಜನಾದಿ ಕ್ರಿಯಾಸಂಕುಳಮೆನೆ ನೆಗಟ್ಟಿಂ (ಕು ಸುಮಾ. 
೧೦-೧೦೬) ; ಪಟ್ಟವರ್ಧನ ಗಜೇಂದ್ರಮನಾಗಳೆ ತಂದು ಸಾರ್ಚಿ ತಜ್ಜನ 
ಪತಿ ಬೇಗದಿಂದೆಲೆ ಮುನೀಶ್ವರ ನೀಮಿದನೇಟಿಕೊಳ್ಳಿಮೆಂದನುನಿಸಿದಂ 
ಶ್ರಿಯಾತುರನದೆಂತಆಿ ವಂ ಸಮಯೋಚಿತಂಗಳಂ (ಕುಸುಮಾ. ೪-೧೧೦); 
ಅನುವಿಸದಿರ್‌ ನರೇಂದ್ರವರ ವಾಹನಮೇಣಜುವುದೇ ತಪಸ್ತಿಗಳ್ಳೆನುಚಿತ 
ಮೊಲ್ಲೆನೆಂದು ಪದಮಾರ್ಗದೆ ಬರ್ಪುದಕುಜ್ಜುಗಂಗೆಯೆಲ್‌ (ಕುಸುಮಾ. 
೪-೧೧೧) ; ಸಂಧಾನಿತ ಗುರುಭಾಸಾಸಿಂಧು ಸುಧಾಪಾನ ಸಮ್ಮದದೆ ಮತ್ತ 
ಮನೋಬಂಧುಜನ ವ್ಯಾಮೋಹ ನಿಬಂಧನಮನುವಿಸೆ ನೃಪೇಂದ್ರ ಬಿನ್ನವಿ 
ಸಿದಪೆಂ (ಅನಂಪು. ೩-೩). [ಅನಿವ * -ಇಸ್ಕು] 
ಅನಿನಿಸ್ಕು "ಅನುವಿಸ್ಕು' ನೋ. 
ಅನಿವೃತ್ತ (ಗು). ೧. ಹಿಂತಿರುಗದ. ೨. ನಿವೃತ್ತಿ ಹೊಂದದ. [ಸಂ.] 
ಅನಿವೃತ್ತಿ (ನಾ). ಹಿಂತಿರುಗಡೆ ಇರುವುದು ; ಬಿಡದಿರುವುದು ; 
ಬಿಡುಗಡೆಯಿಲ್ಲದಿರುವಿಕೆ. "ಅನಿವೃತ್ತಿಕರಣ? ಪರಾ, [ಸಂ.] 
ಅನಿವೃತ್ತಿಕೆರಣ (ನಾ). ೧. [ಜೈನ] ಮೂರು ಬಗೆಯ ಕರಣಲಬ್ಬಿ 
ಗಳಲ್ಲಿ ಒಂದು. ೨. ಒಂಬತ್ತನೆಯ ಗುಣಸ್ಥಾನದಲ್ಲಿ ಜೀವನಿಗೆ 
ಧ್ಯಾನದಿಂದ ಉಂಟಾಗುವ ಅತಿ ಪರಿಶುದ್ಧ ಭಾವಗಳು : ಪ್ರತಿ 
ಸಮಯಮನಂತಗುಣಶಕ್ತಿ ಖಟಿತೈಕ ಪರಿಣಾಮಾನಿವೃತ್ತಿಕರಣಕ್ಷಪಕನಾಗಿ 
(ಆದಿಪು. ೧೦-೧೪ ನ); ಅಧಃಪ್ರನೃತ್ತಿಕರಣ ಆಸೂರ್ವಕರಣ ಅನಿವೃತ್ತಿ 
ಕರಣಾಭಿಧಾನ ತ್ರಿವಿಧಕರಣಲಬ್ಜಿ ಮಧ್ಯದಲ್ಲಿ ನಿರಂತರಂ (ತತ್ತ್ವಪ್ರ. ೮೧). 
[ಅನಿವೃತ್ತಿ * ಕರಣ] 
ಅನಿಶ (ಗು). ೧. ರಾತ್ರಿಯಿಲ್ಲದ. ೨. ಬಿಡುವಿಲ್ಲದ ; ನಿರಂತರ. (ನಾ). 
೩. ದೇವತೆ (7): ಕೋಷ ಕರಾಳ ವಹ್ನಿಯಲಿ ಮನ ಮುಳುಗಿ ಕೈಯಿಳ್ಳಿ 
ಹೆಡತಲೆಗನಿಶರಳುಕಲು ಕಿತ್ತು ಜಡೆಯನು ಜನಪನನು ತಿನ್ನೆನುತ ಬೀಸಾಡಿ 
ದನು ಮೇದಿನಿಗೆ (ನಿಭಾಗ. ೯-೩-೪೧). (ಸಂ. ಅನಿಶಾ] 


ಅನಿಶಂ ೨೪೦ ಅನೀತಿ 


ಅನಿಶಂ (ಅ). ಯಾವಾಗಲೂ ; ಎಡೆಬಿಡದೆ; ನಿರಂತರವಾಗಿ: ಅನಿಶಂ | ಬಯಸದೆ ಇರುವ ಅರ್ಥ: ಸ್ವವಿಕಲ್ಪಿತದೊಳನಿಷ್ಟಾರ್ಥವಾಗೆ ವಿಪರೀತ 
ಪ್ರಸನ್ನತಾಯುತರನೂನ ಸದಸತ್ಪದಾರ್ಥ ದರ್ಶನ ನಿಪುಣರ್‌ (ಚಂದ್ರಪು. ಕಲ್ಪನಂ ತಾನಕ್ಕುಂ (ಕಾವ್ಯಾವ. ೪೩೯). [ಅನಿಷ್ಟ + ಅರ್ಥ] 
೧-೧೬). (ಆ ಅನಿಶ) ಅನಿಷ್ಟೆ (ನಾ). ಬೇಕಿಲ್ಲದವಳು ; ಕೇಡಾಳಿ: ಮಂಥರೆ ಅನಿಷ್ಟೆ ಯೆನುತಾ 
ಅನಿಶ್ಚಯಿ (ನಾ). ನಿಶ್ಚಯವಿಲ್ಲದವನು; ಸಂದೇಹಿ. ಸವತಿ ಕೈಕೆಯಂ ಬಳಿಸೇರಿಸದೆ (ಶ್ರೀರಾಮಾ. ೨೫-೬೫೧). 
[ಸೆಂ. ಅನಿಶ್ಚಯಿನ್‌] 5 [ಸಂ. ಅನಿಸ್ಟಾ] 


ಅನಿಶ್ಚಿತ (ಗು). ನಿಶ್ಚಯವಿಲ್ಲದ; ತೀರ್ಮಾನಿಸಿಲ್ಲದ; ಸಂದೇಹಾ| | ಅನಿಷ್ಟಂದ (ಗು). ಅಲುಗದ. "ಅನಿಷ್ಟಂದಗಾತ್ರ' ಷರಾ. [೫0.] 
ಸ್ಪದ: ಕವಿಯ ಶಾಂತಿ ಬರಿಯ ಭ್ರಾಂತಿ. ಈ ಜಗತ್ತಿನ ಶಾಂತಿ ಯಾವಾ ಅನಿಷ್ಟಂದಗಾತ್ರ (ನಾ). ಅಲುಗದ ಮೈಯುಳ್ಳವನು : ಎನಿತಾನುಂ 
ಗಲೂ ಅನಿಶ್ಚಿತವೇ . . .?' (ಧರ್ಮಸಾ. ೧೦೧). [ಸಂ.] i ಪೊಟ್ಲ ನಿಷಪ್ಪಂದಗಾತ್ರನುಮುದ್ಭಾಪ್ಪನಿಮಗ್ಗ ನೇತ್ರ ನುಮೆನಲ್ತನ್ಮ ತ್ರಿ 

ಅನಿಶ್ಚಿತಕ್ರ್ರಮ (ನಾ). ನಿಶ್ಚಯವಾಗಿಲ್ಲದ ಕ್ರಮ ; ನಿರ್ಣಯಿಸಿ | ಮುಖ್ಯಾತ್ಮಜಂ (ಕಾದಂಉ. ೪೪೪). ([ಅನಿಷ್ಟಂದ * ಗಾತ್ರ] 
ಹೇಳಲಾಗದ ರೀತಿ: ನೆನೆದ ಪಲಾರ್ಪರಾರದನಸಿಶ್ಚಿತಕ್ರಮ ವಿಶೇಷ |10| ಅನಿಸೆಂ (ಅ). - ಅನಿಶಂ : ಅನಿಸಂ [ನಾಠಾಂ. ಅನಿಶಂ] ನಾಲ್ಮೆಸೆಯಲ್ಲಿ 


ಗುಣಯುಕ್ತಕಮಂ (ಕವಿರಾ. ೨-೪೮). [ಅನಿಶ್ಚಿತ + ಕ್ರಮ] ನಾಲೈ ಸೆಪುವರ್ಹನ್ಮಂದಿರಂ (ವರ್ಧಪು. ೧೪-೧೧). [< ಅನಿಶಂ] 
ಅನಿಷ್ಟೃಷ್ಟ (ಗು). ನಿಷ್ಕರ್ಜೆಯಾಗದ ; ನಿರ್ಧರವಿಲ್ಲದ. [ಸಂ.] ಅನಿಸಿಕೆ (ನಾ). ಭಾವನೆ; ಅಭಿಪ್ರಾಯ; ಎಣಿಕೆ: ಇದು ಅವನ ಸ್ವಂತದ 
ಅನಿಷ್ಟ (ನಾ). ೧. ಇಷ್ಟವಲ್ಲದುದು ; ಅಪ್ರಿಯವಾದುದು ; ಹಾನಿ; ಅನಿಸಿಕೆಯೇ ಹೊರತು ಬೇರೆಯಲ್ಲ (ಸಮಜೀ. ೩೪೮) ; ತನ್ನ ಅನಿಸಿಕೆ 


ಅಪಾಯ : “ ... ದೇಶದ ಹಿತದೃಷ್ಟಿಯಿಂದ ಈ ಅನಿಷ್ಟವನ್ನೂ ಈಗ 


ನೆನಸಿಕೆಗಳಿಗೆ, ಧಾರಣೆ ಧೋರಣೆಗಳಿಗೆ ಹೇಗಾದರೂ ಬುದ್ಧಿಯ ಮರು 
ಮಾಡಬೇಕಾಗಿದೆ? (ಶಾಂತಲಾ. ೧೬೧). ೨. ಬೇಕಿಲ್ಲದವನು;|1 


ಗನ್ನು ವಿಚಾರವಂತಿಕೆಯ ಒಪ್ಪವನ್ನು ಕೊಡುವದು (ವಿಚಾವಾ. ೪೩); 


ಕೆಟ್ಟವನು : ಬೇಡ ಬೇಡವೆಂದರೂ ಈ ಅನಿಷ್ಟ ಕೇಳೋದಿಲ್ಲ (ರೂಢಿ). ಇಂಥ ಅನಿಸಿಕೆ ನನ್ನೊಬ್ಬಳದೆ ಆಗಿದ್ದರೆ ಅದೊಂದು ಮಾತು ಬೇರೆ 
ಅನಿಸ್ಟಕ್ಕೆ ಶನೀಶ್ವರ - ಕೆಟ್ಟದಕ್ಕೆ ಶನಿ: ಕೆಟ್ಟ ಕಾಲದಲ್ಲಿ ಶನಿ (ನಿರೀಕ್ಷೆ. ೧೦೮). (ಅನಿಸ್ಕು (ಆ ಅನ್ನಿಸು) + -ಇಕೆ] 

ಬಂದಂತೆ ಅನಿಷ್ಟಕ್ಕೆ ಶನೀಶ್ವರ ಎಂದಂತೆ ಈ ಆಪರಕರ್ಮಕ್ಕೆ ಬೋಳು ಅನಿಸಿಕೊ "ಅನ್ನಿಸಿಕೊ > ನೋ. 

ತಲೆಯೇ ಸರಿಯಪ್ಪ (ಚಿಕರಾ. ೫೦೩). [ಸಂ.] ಅನಿಸ್ಸು “ಅನ್ನಿಸು' ನೋ. 


ಅನಿಸ್ಕು (ನಾ). ಎ ಅನಿತ್ತು : ಮೂಜುಕೋಟ ಕವಲೆ[ಗ]ಳುಮನನಿಬರು 
ಬ್ರಾಹ್ಮಣರುಮನಳಿದನಿಸು ಪಾಪಂ ಸಾಗರ್ಗ್ಗಿಂ (ಸೌಇಇ. ೫-1, 


ಅನಿಷ್ಟದಿನ (ನಾ). ಕೆಟ್ಟ ದಿನ: ರಾಯರ ಶೌರ್ಯದಲ್ಲಿ ನನಗೆ ನಂಬಿಕೆ | 20 
ಇದ್ದರೂ ಅಮಾವಾಸ್ಯೆ ಎಂಬ ಅನಿಷ್ಟ ದಿನದಿಂದ ಪುನಃ ಯೋಚನೆಗಾರಂಭ 


ವಾಯಿತು (ರಾಯಕ. ೧೭). [ಅನಿಷ್ಟ + ದಿನ] ೧೦೩-೧೦ ; 1070) ; ಬೆಳಗೆಯ ರಸಭಾವಳ್ಯನಿಸೆ ಮಾರ್ಗ ಮಾರ್ಗಂ 
ಅನಿಷ್ಟನಿವೃತ್ತಿ (ನಾ). ಇಷ್ಟವಲ್ಲದುದರ ನಿವಾರಣೆ; ಕೇಡಿನ ಮುದಮಂ ದೇಶಿ ಪಡೆಯೆ (ಪುಷ್ಪಪು. ೧೦-೪೫). [?) 
ನಿವಾರಣೆ: ಕರ್ಮದಿಂದ ಅನಿಷ್ಟನಿವೃತ್ತಿ (ಹಿಂದಸಾ. ೧೮೬). ಅನಿಳೆ "ಅನಿಲ? ನೋ. 
[ಅನಿಷ್ಟ + ನಿವೃತ್ತಿ) 25| ಅನಿಳತನಯ "ಅನಿಲತನಯ' ನೋ. 
ಅನಿಷ್ಟ ಪುಣ್ಯ (ನಾ). [ತತ್ತ್ವಶಾ] ತಾನು ಬಯಸದೆಯೇ ಒದಗಿದ | | ಅನಿಳಾಧ್ಯ (ನಾ).- ಅನಿಲಪಥ : ಅನಿಳಾಧ್ವದೊಳ್‌ ಪೊಳೆಯುತಿರ್ದುದು 
ಪುಣ್ಯು: ಅಪರೋಕ್ಪಾನಂತರ ಮಾಡಿದ ಯಿಷ್ಟಪುಣ್ಯ ಅನಿಷ್ಟಪುಣ್ಯ ಚಂಡಮರೀಚಿಮಂಡಲಂ (ಜಗನಿ. ೪-೭೧). [ಅನಿಳ (ಐ ಅನಿಲ) *ಅಭ್ವೆ) 
ಯೆರಡರವೊಳಗೆ ಯಿಷ್ಟಪುಣ್ಯ ಅನಂದಾಭಿವೃದ್ಧಿಗೆ ಕಾರಣ. ಅನಿಷ್ಟ ಪುಣ್ಯ ಅನೀಕ (ನಾ). ೧. ಗುಂಪು; ಸಮೂಹ: ನೀಳ್ದಿರ್ದ ಸೆಜಂಗು ಚಿತ್ರಿಸಿದ 
ತನಗೆ ವುಪಕಾರ ಮಾಡಿದವರ ಉದ್ದಾರಕ್ಕೆ ಕಾರಣ (ಅಧ್ಯಾಮಾ. ೯೫). ಹಂಸಾನೀಕದಿಂ ಚೆಲ್ವನಾಳ್ವಿರೆ (ಕಾದಂಪೂ. ೨೮) ; ದನುಜಕ್ಷತ್ರಾಧಮಾ 
[ಅನಿಷ್ಟ + ಪುಣ್ಯ) 30 ನೀಕಮನಗಣಿತಮಂ ಕೂಡೆ ನಿರ್ಮೂಲನಂಗೈಯ್ದನಿತುಂ ಭೂಭಾರೆಖಂ 
ಅನಿಷ್ಟಪುಷ್ಟಿ (ನಾ). ಕೇಡನ್ನು ಹೆಚ್ಚಿಸುವ ಸಾಧನ; ಕೇಡಿನ ಸಿಂಗಿಸಲುದಯಿಸಿದಂ ಚಕ್ರಿ (ಜಗವಿ. ೩-೪) ; ಪರಸುತ್ತಕ್ಷತೆಯನಿಟ್ಟಿ ಘೋ 
ಏಳಿಗೆ: ಮಾನವರ ಕುಲವನಜಕಿಯದೆ ಬೆರಸುವತಿಚಾಪಳದಿರವುಗಳೆರವು ಲೊಪ್ಪಿದಂ ಶರನ್ಮೇಘದೊಳ್‌ ಚಂದ್ರಮಂ ತಾರಕಾನೀಕದಿಂದ (ಭಾವಟಿಂ. 
ಗಳುಆಕಿ ಮೊರೆಗಳನಅಸದೆಅಗುವ ಕೆಡಿಕೆಗಳನಿಸ್ವಪುಸ್ಟಿಗಳು (ಬಸಪು. ೬-೧೨). ೨. ಸೈನ್ಯ. ೩. ಸಾಲು. ೪. ಯುದ್ಧ ; ಕಾಳಗ. [ಸು.] 
೪೦-೫೮). [ಅನಿಷ್ಟ * ಪುಷ್ಟಿ) ಅನೀಕೆಸ್ಕ (ನಾ). ೧. ಸೈನ್ಯದಲ್ಲಿರುವವನು ; ಸೈನಿಕ. ೨. ಸೈನ್ಯಾಧಿ 
ಅನಿಷ್ಟಮದುವೆ (ನಾ). ಬೇಡವಾದ ಮದುವೆ ; ಅಪ್ರಿಯ ವಿವಾಹ : [35 ಪತಿ: “ರಕ್ಷಿವರ್ಗಃ, ಅನೀಕಸ್ಥಃ, ಸೇನಾನೀಃ ವಾಹಿನೀಪತಿಃ ಈ: ೪ 
ಈ ತಾಯಿಯ ಹೃದಯ ಏಕೋ ಏನೋ ಈ ಅನಿಷ್ಟಮದುವೆ ಬೇಡ | ದಂಡನಾಯಕಂ” (ಹಲಾಯು. ೭೧-೨೭೯) ; “ಚಮೂಪತಿಯನೀಶಸ್ಥ ನೆನೆ 
ಎಂದು ಹೇಳುತ್ತಾ ಇದೆ (ಮಹಾಗ. ೨೦೮). [ಅನಿಷ್ಟ * ಮದುವೆ] | ದಂಡನಾಥನಕ್ಕು'' (ಮಂಗರಾ. ೮೦-೪). ೩. ರಾಜಸೇವಕ; ಕಾವಲು 
ಅನಿಷ್ಟನಿಯೋಗ (ನಾ). ಬೇಡವಾದುದರಿಂದ ಬಿಡುಗಡೆ; ಗಾರ. ೪. ಗಜಶಿಕ್ಷಕ; ಮಾವಟಿಗ. ೫. ಯುದ್ಧ ಭೇರಿ. [ಸ.) 


ಅಪ್ರಿಯದ ನಿವೃತ್ತಿ. [ಅನಿಷ್ಟ * ವಿಯೋಗ] 
ಅನಿಷ್ಟಸಂಯೋಗ (ನಾ). ಬೇಡವಾದದ್ದು ಒದಗುವುದು ; ಬೇಕಿಲ್ಲ! 
ದುದರ ಸಂಬಂಧ : ಸಮನಿಸಿದನಿಷ್ಟಸಂಯೋ ಗಮನಿಷ್ಟವಿಯೋಗಮಂ 


ಅನೀಕಿನಿ (ನಾ). ೧. ಗುಂಪು; ಸಮೂಹ. ೨. ಸೈನ್ಯ. ೩. ಅಲ್ಪ 
ಹಿಣಿಯ ಹತ್ತನೆಯ ಒಂದು ಭಾಗ: ಅನೆ ೨೧೮೭, ರಥ ೨೧೭೭, 
ಕುದುರೆ ೬೫೬೧, ಕಾಲಾಳು ೧೦,೯೩೫ ಯಿದು ಒಂದು ಅನೀಕನಿಯೆಂಬ 


ಚತುರ್ಗತಿಗಳೊಳಂ ಭ್ರಮಿಯಿಸಿ ಕೈಕೊಳ್ಳುಂ ತಾನೆ ಮತ್ತೆ ನೆರಮಿಲ್ಲ; | ಬಲವಕ್ಕುಂ (ವ್ಯವಹಾ. ಅನು. ೧-೧೦) ([ಸಂ.) 
ದೇಹಿಗಿಂತೇಕತ್ವಂ (ಮಲ್ಲಿಪು. ೧೪-೬೭). | ಅನೀತಿ (ನಾ). ೧. ನೀತಿಯಲ್ಲದ್ದು ; ಕೆಟ್ಟಿನಡೆ ; ಅನ್ಯಾಯ : ನಃ - 
[ಅನಿಷ್ಟ * ಸಂಯೋಗ] ಅನೀತಿ ತಿಳಿಯದವನೇ ಪಶುವು (ಮುಂಬಯಿ. ೧-೧೬). ೨. ರೊಗ 


ಅನಿಷ್ಟ್ರಾರ್ಥ (ನಾ). ೧. ಬೇಕಿಲ್ಲದ ವಸ್ತು; ಬೇಡದ ಅರ್ಥ; ಅಪ್ರಿಯ |4| ಕ್ಷಾಮ ಮುಂತಾದ ಬಾಧೆಗಳಿಲ್ಲದಿರುವುದು. "ಅನೀತಿರಹಿತ? 
ವಾದ ಅರ್ಥ. ೨. ವಿಪರೀತವಾದ, ವಿರುದ್ಧವಾದ ಅರ್ಥ; ಪರಾ. [ಸಂ.(ಆ-+ನೀತಿ; ಅ-+ ಈತಿ)] 


ಅನೀತಿರಹಿತ 


ಅನೀತಿರಹಿತ (ನಾ). ೧. ಅನೀತಿಯಿಲ್ಲದವನು; ಕೆಟ್ಟ ನಡತೆಯಿಲ್ಲ| 
ದವನು. ೨. ರೋಗ, ಕ್ಷಾಮ ಮುಂತಾದ ಬಾಧೆಗಳುಳ್ಳವನು: 
೧, ೨: ನೃಪಂ... ಪರಾರ್ಥಪರನಾಗಿಯುಂ ಪರಾರ್ಥಪರನಲ್ತು ಅನೀತಿ 
ರಹಿತನಾಗಿಯುಂ ಅನೀತಿರಹಿತನಲ್ಲು (ಪುಷ್ಪಪು. ೯-೩೯ ವ). 
[ಸಂ. (ಆನೀತಿ + ರಹಿತ; ಅ- + ಈತಿ * ರಹಿತ)] 
ಅನೀನು (ನಾ). ಕಡಿವಾಣ; ಲಗಾಮು : ಅಶ್ವರತ್ನದ ಆಭರಣದ 
ಲೆಖ್ಯಾ ಎ೨ ಲಗಾಮು ತುಂಡುಳ ಯಿದಕ್ಕೆ ಗುಬ್ಬಿಮೊಳೆ ೪ ಅನೀನು ೨ 
ಹರಡೆ ೧ ತನಾಲು ೧ ಸಹಾ (ಎಕ. 2೭1೪, ನಂಜನ. ೨೯೩, ಪು. ೧೪೩ ; 
1847). 
[4- ಮರಾ, ಅನೀನಾ - ಲಗಾಮ್‌ ; ಅರ. ಇನಾನ - ಲಗಾಮ್‌] 
ಅನೀಪ್ಸಿತ (ಗು). ೧. ಬಯಸದ; ಅಪೇಕ್ಷಿಸದೆ ಇರುವ. (ನಾ). 
೨. ಅಪೇಕ್ಷೆಯಿಲ್ಲದಿರುವುದು : “ಉದ್ಭವಿಸಿದ - ಹುಟ್ಟದ, ಅನೀಪ್ಪಿತ 
ದೊಳ್‌ ಇ ಅನಿಚ್ಛೆ ಯಲ್ಲಿ? ಶಾ ಅನಿಷ್ಟಕ್ಕೆ -ಆತಂಗೆ ವಿಷಮನಿಕ್ಕಿದಂ, 
ಆತಂಗೆ ಕತ್ತಿಯಂ ಮಸೆದಂ (ಶಮದ. ೧೩೦, ಟೀ; ಪ್ರಯೋ). [ಸಂ.] 
ಅನೀಶ (ಗು). ೧. ಒಡೆಯನಲ್ಲದ; ಅಸ್ಪತಂತ್ರನಾದ; ಪರಾಧೀನ 
ನಾದ. (ನಾ). ೨. ಒಡೆಯನಿಲ್ಲದವನು; ಸ್ವತಂತ್ರ: ಮಂಗಳೋ 
ದಯ ನಿತ್ಯ ಪರಮೇಶಂಗನೀಶರು ಸರಿಯೆ (ಬಸಪು. ೫೪-೨೭). ೩. ದಿಕ್ಕಿಲ್ಲ 
ದವನು; ಅನಾಥ. ೪. ಅಸಮರ್ಥ. [ಸಂ.] 
ಅನೀಶತೆ (ನಾ). ಸಾಮರ್ಥ್ಯವಿಲ್ಲದಿರುವುದು ; ಅಧಿಕಾರವಿಲ್ಲದಿರು 
ವುದು; ಅಶಕ್ತಿ; ಪರಾಧೀನತೆ: ನಸುಕು ಮುಸುಕೋಸರಿಸಿ ಬಯಲಿಗೆ 
ಬರಲಿ ನೇಸರನು ನಮ್ಮನೀಶತೆ ಹರಿದು ಓಡಲಿ ಮಾಡು ಈಶರನು 
(ಅರಳು. ೧೬). [ಸೆಂ. ಅನೀಶತಾ] 
ಅನೀಶ್ವರ (ಗು). ೧. ಎ ಅನೀಶ ೨: ಶರ್ವನನನೀಶ್ವರನನುಜದೆ ತೆಗಳಲ್‌: 
ಶರ್ವೆ ನಿನೇೇಗದಿಂ ತನುವನುಳಿದೆಯ್ದಲು (ಉದ್ಭದೇ. ೫-೫). 
೨. ಈಶ್ವರನು ಇಲ್ಲ ಎಂದು ಹೇಳುವವನು ; ನಾಸ್ತಿಕ: ಅನೀಶ್ವರಾ 
ನ್ಕೇಶ್ವರಾನೇಕೇಶ್ವರಾಭಿಮತವಾದಿ ವಿವಾದಮಂ ಶ್ರುತ್ಯುಕ್ತಿಯುಕ್ತಿಗಳಿಂ 
ನಿರಾಕರಿಸಿ (ರಾಜಶೇ. ೫-೧೯ ವ). [ಸಂ.] 
ಅನೀಶ್ವರವಾದ (ನಾ). ಈಶ್ವರನಿಲ್ಲವೆಂಬ ವಾದ : ಜೀಶದಲ್ಲಿ ಬೆಳೆದು 
ಬಂದಿರುವ ಅನೀಶ್ವರವಾದ ಅನಾತ್ಮವಾದದ ಪರಿಣಾಮವಾಗಿ ಮಾನವನ 
ಭೋಗಲಾಲಸೆಗಳು ಎಲ್ಲೆಮಾರಿ , , , ಪ್ರಬಲಿಸಿ (ಜೀವಾತ್ಮ. ಮು. ೩). 
[ಅನೀಶ್ವರ * ವಾದ) 
ಅನೀಹಿತ (ಗು). ಅಪೇಕ್ಷಿಸಲ್ಪಡದ ; ಬೇಡದ. [ಸಂ] 
ಅನೀಹಿತವೃತ್ತಿ (ನಾ). ಏನನ್ನೂ ಬಯಸದ ಸ್ಥಿತಿ; ಉದಾಸೀನತೆ; 
ಏನನ್ನೂ ಬೇಡದಿರುವ ಪ್ರತ: ಆಸನ್ನಭವ್ಯ ಸಸ್ಯಸಮೃದ್ಧಿಯಂ 
ಮಾಡುತ್ತುಂ ಅನೀಹಿತವೃತ್ತಿಯಿಂ ಪುಣ್ಯಕ್ಷೇತ್ರಂಗಳಂ ವಿಹಾರಿಸಿ 
(ತತ್ತ್ಯಪ್ರ. ೩೬೮). [ಆನೀಹಿತ * ವೃತ್ತಿ) 
ಅನ್ನು “ಅನ್ನು: ನೋ. 
ಅನ್ನು, ಅನುವು, (ನಾ). ೧. ಅಣಿ; ಅಂದ; ಅಚ್ಚು ಕಟ್ಟು; ಸೊಗಸು ; 
ಹದ; ಮನೋಹರತೆ: “ಅನು ಅಣಿ... ಈ ೧೪ ಮನೋಹರಂ? 
(ಕಶಸಾ. ೧೧-೨೧೧). ೨. ರೀತಿ; ಕ್ರಮ; ಸ್ವರೂಪ | ಸ್ಥಿತಿ : ಗೊಹೇ 
ಶ್ವರ ಲಿಂಗದಲ್ಲಿ ಭರಿತ ಬೋನದ ಅನು ಚೆನ್ನಬಸವಣ್ಣಂಗಾಯ್ತು (ಅವಚಂ. 
೨೪೮-೧೧೩೦) ; ಛಲಗೆಟ್ಟಿರೆ ಕೆಡಬಹುದಲ್ಲದೆ ಭಕ್ತಿಯ ಅನು ಕೆಡಬಾರದು 
(ಬಸವ. ೮೯೭). ಅನುವು, : ೧. “ಇರದಣಿಯನುವೆಡ್ಡಮೆನೆ ಮನೋಹರ 
ಮಕ್ಕುಂ ೫ (ಕವಿಕಂ. ೯೯); ಘನವಪ್ಪ ಬೋನವನು ಒಂದನುವಿನ | 
ಪರಿಯಾಣದಲ್ಲಿ ಹಿಡಿದು ಗುರುಲಿಂಗವಾರೋಗಣೆಯ ಮಾಡಿ ಮಿಕ್ಕುದು 
ಪ್ರಸಾದ (ಅವಚಂ. ೪೦-೧೭೩) ; ಪೊಸಕಮ್ಮಂಗಳವೆಯ ತೆನೆಯ ತುದಿಯ 


ಎಿ೪ಳಗಿ 


20 


30 


40 


45 


ಅನ್ನು 


« « * ಹುಳ್ಳಿರ್ದಾಜಡಿವಸುಳೆಗಳು ಅನುವಂ ಪಡೆದುವು ತತ್ತೃಣರಾಜಿಯ 
ಕೊನೆಗರ್ಚಿದ ಹರಿನೀಲದ ಪರಲೆನೆ (ಜಯಕಾ. ೧-೩೯); ಎಡಬಲ 
ದೊಳನುವಾಗಿ 'ವಾಫೆೇಯಂ ಹಿಡಿದು ನಡೆತಪ್ಪ ನೃಪತನುಜರಿಂದಾ ಹಯಂ 
- ಐತರುತಿರ್ದುದು (ಜೈ ಮಿಭಾ. ೪-೬) ; ಅನಿಮಿಷಪತಿಸುತ ನರ 
ಲೋಕದ ಭೋಗದನುವ ನಿರೀಕ್ಷಿಸಬೇಕೆನುತ ಜನಿಸಿದ ನರರೂಸಿನೊಳೆಗೆಂ 
ಬೊಲು ತನ್ನ ಮನಕೆ ತೋಣಸಿದೆ ಮೋಹನಾಂಗಿ (ಕಂನವಿ. ೯-೧೩೧). 
೨. ನಾ ನಿಮ್ಮ ಮನದನುವನಜಕಿಯೆನೆ ಮುನಿಪ (ಹಚಕಾ. ೮-೨೪); ಶಿವ 
ಲಿಂಗದ ನೆಲೆಯನಾ ಬಸವನೇ ಬಲ್ಲ ಪರಮನಜಕಿವಂ ಬಸವನನುವಂ 
(ಬಸಪು. ೧-೩೦) ; ಭಕ್ತಿಯನುವನು ತೀವಿ-ತಿಳಿವಂತೆನಗೆ ವರಗುರುರಾಯ 
ಹೇಳೆಂದ (ಪ್ರಭುಲೀ. ೧೬-೫೧) ; ದೇಹ ಕೀರ್ತಿಗಳೊಳಗೆ ನಿಲುವುದು 
ದೇಹವೋ ಕೀರ್ತಿಯೊ ಮುರಾಂತಕೆ ಬೇಹುದನು ಬೆಸಸಿದಡೆ ಮಾಡೆನು 
ಬಲ್ಲಿರೆನ್ನನುವ (ಕುವ್ಯಾದ್ರೋ. ೧೯-೪೩) ; ಮೊನೆಗಾತಿ ಮುಗುದೆ 
ಮುಸುಂಡಿಯಾಗಲಿ ನೆರೆವನೆ ಗರತಿಯ ನೀಕರಿಸದೆ ಮನೆಗೆ ಬಂದೆಡೆ 
ಯೊಳು ಮನ್ನಿಸಿ ಮನವೊಲಿದನುವಜತಾದರಿಸುವುದು (ಹದಿಬ. ೪-೬೭). 
೩. ಕ್ಷೇಮ; ಕುಶಲ; ಆರೋಗ್ಯ: ಬಂದಿರಿ ಪರಿಣಾಮವೆ ಮನೆಯೊಳ 
ಗಕ್ಕಂದಿರನುವೆ ಮಕ್ಕಳು ಪದುಳವೆ (ಜಯಕಾ. ೧-೨೦) ; ಐದಾಜುದಿನ 
ಮೊದಲೆನ್ನಯ ಮೈಗೆ ಅನುವಲ್ಲೇಕೆಂದಜಿಯೆನು (ಕುರಾಸಾಂ. ೨೭-೧೫). 
೪. ಸಜ್ಜು ; ಸಿದ್ಧತೆ: ತನ್ನ ಮಹಾವ್ಯತಿಕರದೊಳ್‌ ಮುನ್ನವೆ ಬೆಂದವರ್ಗೆ 
ಮತ್ತೆ ಕಾದಂಬರಿಯಿಂದಂ ನೋವು ಬಂದುದಲಿಂದಿ[ ನ್ನನುವಿನೊಳಾನೆ] 
ಶರಣಮಾ ವ್ಯತಿಕರದೊಳ್‌ (ಕಾದಂಪೂ. ೯೮೦). "ಅನುಗೆಯ್‌ ' ಪರಾ. 
೫. ಲಾಭ; ಪ್ರಯೋಜನ; ಪ್ರಾಪ್ತಿ : ಕೂಟದನುವಿಂಗೆ ತನು ವೆಗ್ಗಳಿಸಿ 
ಕೆತ್ತುತಿದೆ ಇನ್ನಿರಿಸಲಾಗದೀತನನೀತೆಜದೊಳೆಂದು (ನಂಬಿರ. ೩-೮೪) ; 
ಮಕ್ಕಳಿರಾ! ಒಬ್ಬರ ಸಮ್ಮತಿ ಇಲ್ಲದೆ ತಮ್ಮ ಅನುವಿಗಾಗಿ ಅವರೆ ಪದಾರ್ಥ 
ವನ್ನು ಒತ್ತಾಯದಿಂದ ತಕ್ಕೊಳ್ಳುವುದು ಅನ್ಯಾಯನೆಂದು ಲಕ್ಷ್ಯದಲ್ಲಿಡಿ: 
(ಮುಂಬಯಿ. ೨-೯೩). ೬. ಸಾಮರ್ಥ್ಯ : ಅನುಪಮಬಲಂ ಬಭ್ರುವಾ 
ಹನಂ ಕಾದಲವನನುವನೊಪ್ಪಂಗಿಡಿಸಿ ಹಂಸಧ್ವಜನ ಜಯವನನುಕರಿಸಿ 
(ಜೈನಿಭಾ. ೨೫-೩೦). ಕಿ. ಅನುಕೂಲತೆ ; ಅವಕಾಶ: ಉರವಣಿಸಿ 
ನಡೆತರುತ್ತುಂ ಗಿರಿಶಿಖರಮನೇಜಲಾಅದೆರಡುಂ ದೆಸೆಯೊಳ್‌ ಬರಲನುವಂ 
ಕಂಡು ದಿವಾಕರನಂದಿಂ ದಕ್ಷಿಣೋತ್ತರಾಯಣನಾದಂ (ಗಿರಿಕ. ೧-೫೩) ; 
ಮಗನು ಪಂಚದ್ರೌಪದೇಯರ ಬಗೆಯನೆನ್ನವನಿರಲು ರಾಜ್ಯವ ಹೊಗಿಸ 
ಲನುವಿಲ್ಲೆಂದು ಕಂದನ ರಣಕೆ ನೂಕಿದಿರಿ (ಕುವ್ಯಾದ್ರೋ. ೭-೧೫) ; 
ಮೆಣಸು ಹಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಸರಿ ಅನುವಪ್ಪುದೊಂದೊಂದು 
ರೋಗಕೊಂದೊಂದು (ಮಂಕುಕ. ೯೩೫) ; ಹಲವರಿಗೆ ಸಭೆಯಲ್ಲಿ ಮಾತ 
ನಾಡಲು ಅನುವು ದೊರೆತರೆ ಆಯಿತು ಎಚ್ಚರವೇ ತಪ್ಪುತ್ತದೆ (ಹುಚ್ಚುಹು. 
೧೦೧). ೮. ಸ್ನೇಹ; ವಿಶ್ವಾಸ: ಅನುವಿನೊಳೆಲ್ಲ ಸೋದರರನು ಗೆಲಿದು 
(ವಿಸೀಗೀ. ೧-೧೧). ೪. * ಜೊತೆ  (ಮಂಕುಕ. ಕೋಶ); ಬಿಂದು ವಿಸರ 
ಗಳನುವು, ವಂಕುಸರಲಗಳನುವು ಚೆಂದ ಕಣ್ಣಿಗೆ ವರ್ಣವಿವಿಧಂಗಳನುವು 
ಚೆಂದ ವೇಗಸ್ತಿಮಿತದನುವು, ಹುಳಿಯುಪ್ಪನುವು (ಮಂಕುಕ. ೪೪೮). 
ಅನುತನು- “ಪ್ರೇಮ ೫ (ಜಾನಕೋ. ೧೨). ಅನುವು ತನುವು 
(ದ್ವಿರುಕ್ತಿ) : ಅನುಕೂಲ; ಸೌಕರ್ಯ: ಅವನಿಗೆ ತಾವು ಎಷ್ಟು 
ಕೊಟ್ಟಿರೂ ಕೊಂಡರೂ ಆದರೋಪಚಾರ ಮಾಡಿದರೂ ಅನುವು ತನುವು 
ನೋಡಿದರೂ ಅದನ್ನೆಲ್ಲ ಕೂಡಲೆ ಮರೆತು (ಬೀರಬ.೫೬). ಅನುವು ತನುವು 
ನೋಡಿ ನಡಸು- ಮನೋಧರ್ಮಕ್ಕನುಸಾರವಾಗಿ ನಡೆ; ಅಸಮಾ 
ಧಾನವಾಗದಂತೆ ವರ್ತಿಸು (ಸ್ಕಾಂಡರ್‌). ಅನುವಾಪತ್ತು ಇ ಸುಖ 
ದುಃಖ; ಅನುಕೂಲ ಪ್ರತಿಕೂಲ: ನಿನ್ನ ಅನುವಾಪತ್ತುಗಳನ್ನು 
ಧೊರೆಯ ಮುಂದೆ ಹೇಳಿಕೋ (ಸ್ಕಾಂಡರ್‌). ಅನುವು ತಬ್ಬಿದ ಸ್ಥಳ ಎ 
16 


ಅನ್ಕು- 


೧. ಅಯೋಗ್ಯವಾದ ಸ್ಥಾನ --ಜಾಗ (ಸ್ಯಾಂಡರ್‌). ೨. ಅಪಾಯ 
ಕರವಾದ ಅಥವಾ ರೋಗದ ಸ್ಥಳ (ಸ್ಕಾಂಡರ್‌). ಅನುವಳಿ - ಅಂದ 
ಗೆಡು: ನಿಮ್ಮ ತನುವು ಬೇಜಕೊಂದಂದವಾಯಿತು ಅನುವಳಿದು ವಿದ್ರೂಪ 
ಗೊಂಡುದು (ಬಸಪು. ೧೭-೧೩). ಅನುವಾಗು ಇ ಸಿದ್ಧವಾಗು : ಹೆಡ 
ತಲೆಗೆ ಮೋಹಿ ಕಯ್ಯೆತ್ತಿ ಕಂಧರ ಹಜಸಿಯೆ ಹೊಡೆಯಲನುವಾದೆನನು 
ವಾದೆನನುವಾಗಾಗು ಮಡದಿ ನೆನೆ ನಿನ್ನ ದೈವವನು ಬಿಡದೆನ್ನೊಡೆಯನಂ 
ಹರೆಸು (ಹಚಕಾ. ೧೩-೧೨) ; ಆಯುಧವನೊಂದಂ ಪಿಡಿದು ತಾನಿರ್ದ 
ನನುವಾಗಿ (ಬಸಪು. ೧೩-೧೪) ; ಎನ್ನು ತಾಮರಿ ನಡೆಯಲನುವಾಗೆ ತಿಳಿದು, 
ಮುನ್ನ ಎಣಿಸಿದ ತಂತ್ರ ಬಯಲಾಗೆ ಮುಳಿದು (ಕಎಪು. ೧೨-೫). 
[ದೇ. 1 ತಮಿ, ಅ, ಅಂ ಐ ಅಂದ, ಚೆಲುವು; ತುಳು. ಅನುತನ = 
ಯೋಗ್ಯತೆ, ಅವಕಾಶ; ತೆಲು. ಅನುವು] 
ಅನ್ಕು- (ಪ್ರ). ಕಾಲ, ದೇಶ್ಕ ದರ್ಜೆಗಳಿಗೆ ಸಂಬಂಧಪಟ್ಟಂತೆ ತರು 
ವಾಯ ಎಂಬ ಕ್ರಮವನ್ನು ಸೂಚಿಸುವ ಉಪಸರ್ಗ. ೧. ತರು 
ವಾಯ; ಆ ಕೂಡಲೇ. ೨. ಯಥಾಕ್ರಮವಾಗಿ. ೩. ಜೊತೆಯಲ್ಲಿ; 
ಸಂಗಡ. ೪. ಅನುಗುಣವಾಗಿ ; ಒಪ್ಪುವಂತೆ; ತೊಂದಿತೊಂಡು. 
೫. ಆ ದೆಸೆಯನ್ನು ಅನುಸರಿಸಿ; ಉದ್ದಕ್ಕೂ. ೬. ಬೇರೆಬೇರೆಯಾಗಿ; 
ಒಬ್ಬರಾದ ಮೇರೆ ಮತ್ತೊಬ್ಬರು; ಒಂದಾದ ಮೇಲೆ ಒಂದರಂತೆ. 
"ಅನುಕರಣ, "ಅನುಕಾಲ ], ), "ಅನುಕೂಲ, "ಅನುಗತಿ? 
ಪರಾ. (ಸಂ.) 
ಅನುಂಗೊಲೆ (ನಾ). ನೋವಿನಿಂದ ಕೂಡಿದ ಕೊಲೆ; ಯಾತನಾ 
ಮಯವಾದ ಕೊಲೆ: ಎಲೆ ಚೋಳಕ್ತಿತಿಪಾಳ ಸನ್ತವೆಟಕ್ತಿಯಂ ನೀಂ ನೀವಿ 
ಕೊಳ್‌ ನಿನ್ನೆನುಂಗೊಲೆ ಮಾಣ್ಣತ್ತಿರು ಪಾಣ್ಚ್ಯ ಪಲ್ಲವ ಭಯಂಗೊಣ್ಣೋಡ 
ರ್‌ ನ್ನಿನ್ನಮಣ್ಣಲದಿಂ ಹಿಂಗದೆ ನಿಲ್ವದೀಗ (ಎಕ. 11, ೫೯-೧೧೨ ; 974). 
[ಅನುಂಗ್ಳು * ಕೊಲೆ. / ಶಮಿ, ಅನುಂಗು - ನೋವನ್ನು ಅನು 
ಭವಿಸು, ಯಾತನೆಪಡು] 
ಅನುಕ (ಗು). ೧. ಆಸೆಬುರುಕನಾದ. ೨. (ಪ್ರಣಯದಿಂದ) 
ಮೋಹಗೊಂಡ ; ಪರವಶನಾದ. (ನಾ). ೩. ಗಂಡ: “ಕಾಂತಃ, 
- ಪ್ರಾಣಾಧಿನಾಥಃ, ಅನುಕ - ಈ ೧೪ ಗಂಡಂ (ಹಲಾಯು. 
೮೨-೩೪೩) ; “ವರಯಿತಂ ಭರ್ತೃಧವನಭಿಕನನುಕಂ ಭೋಕ್ತೆ ವರ 
ನಭೀಕಂ ರಮಣನೆನೆ ಗಂಡನೆಸಿಸಿಕ್ಕು > (ಮಂಗರಾ. ೯೧-೭). ೪. ಇಳಿ 
ಜಾರು; ಇಳಿಕಲು. (ಸಂ.) 
ಅನುಕಂಪ, ಅನುಕಂಪೆ(ನಾ). ಕರುಣೆ; ದಯೆ; ಕನಿಕರ; ಸಹಾನು 
ಭೂತಿ : ಪ್ರಧಾನರಿಗೆ ರಾಜಮಾತೆಯ ಮಾತುಗಳು ಹೃದಯದಲ್ಲಿ ಅನು 
ಕೆಂಪ ಉಂಟುಮಾಡಿದವು (ಶಾಂತಲಾ. ೨೩). ಅನುಕೆಂಪೆ : ಕಂಡನು 
ಕಂಪೆಯುಂ ಭಕ್ತಿಯುಂ ಕಾರಣವರಾಗಿ (ವಡ್ಡಾರಾ. ೧೦೩-೨೬) ; ಜಾನಕಿ 
ಮೂರ್ಥಿತೆಯಾಗೆ ದಶಾನನನನುಕಂಪೆ ಪುಟ್ಟಿ ಕರುಣಿಸಿ (ಪಂಠಾಮಾ. 
೧೪-೧೧) ; ನಮ್ಮನುಕಂಪೆ ನೀತಿನಿಂದೆಯೊಳಿರದು (ಮಂಕುಕ. ೨೮೧). 
[ಸಂ. ಅನುಕಂಪಾ] 
ಅನುಕಂಪನ (ನಾ). ಅನುಸರಿಸಿದ ಸ್ಪಂದನ; ಅನುಸರಿಸಿ ಅದುರು 
ವಿಕೆ: ಸೀತೆ ನಿಂತು ನೋಡಿದಳಾತೆನಾತ್ಮದನುಕಂಪನಕೆ ಪ್ರ ತಿಕೆಂಪಿಸುವ 
ವೀಣೆಯುಜ್ವಲ ತಂತ್ರಿಯಂತೆ (ಶ್ರೀರಾಮಾ. ೧೫೯-೨೦೭). [ಸಂ.] 
ಅನುಕೆಂಪೆ "ಅನುಕಂಪ? ನೋ. 
ಅನುಕರ (ಗು). ೧. ಬೇರೊಬ್ಬರು ಮಾಡಿದಂತೆ ಮಾಡುವ ; ಸಹಾ 
ಯಕವಾದ. (ನಾ). ೨. ಗುಂಡಿಬಟ್ಟ ಲು: “ಅನುಕರಂ ಗರ್ಶಕಂ 
ಗುಂಡಿವಟಿ ಶಲಕ್ಕುಂ ? (ಮಂಗರಾ. ಸತ (ಸಂ. 


೨೪.೨ 


5 


25 


30 


40 


45 


ಅನುಕರಣ, ಅನುಕರಣೆ (ನಾ). ೧. (ಇತರರು) ನುಡಿದಂತೆ 


ಅನುಳೆರಿಸು 


ನುಡಿಯುವುದು; ನಡೆದಂತೆ ನಡೆಯುವುದು; ಮಾಡಿದಂತೆ 
ಮಾಡುವುದು: ಕಲೆಗೆ ಅನುಕರಣವು ಸಾಧನ (ಸಾಹಿಜೀ. ೨೩) ; ಅನು 
ಕರಣವು ಕವಿಯ ಸಾಧನ (ಅರಿಕಾ. ೧೩). ೨. ಹೋಲುವಿಕೆ; ಸಾಮ್ಯ. 
೩. ಪ್ರಕೃತಿಯಲ್ಲಿ ಉಂಟಾದ ಸದ್ದನ್ನು ಆ ರೀತಿಯಲ್ಲಿಯೇ ಉಚ್ಚ 
ರಿಸಿ ಸೂಚಿಸುವ ಪದ: ಅನುಕರಣಕ್ಕೆ ॥ .. . ನಿಶಾಟಿರನುಂಡನಗ್ನಿ 
ಛುಮ್ಮೆಂಬ ಛಟಿಚ್ಛಟಿಂಬ ಧಗಯೆಂಬ ಧಗದ್ಭಗಯೆಂಬ (ಕಾವ್ಯಾವ. ೨೮) ; 
ಅನುಕರಣಕ್ಕೆ - ಖಣಿಲ್ಲನೆ, ಖಲಶಿಲನೆ, ಛಮ್ಮನೆ (ಶಮದ. ೧೪ ಪ್ರಯೋ) ; 
ಅವ್ಯಯಗಳನ್ನು . . . (11) ಅನುಕರಣ. (19) ತದ್ಧಿ ತಾಂತ. (೪) ಕೃದಂತ 
ಎಂದು ವಿಭಾಗಮಾಡುತ್ತಾರೆ (ಕೈಪಿಡಿ. Hs ಅನುಕರಣೆ : 
೧. ಪದಾರ್ಥಕ್ಕಂ ವಾಕ್ಮನೇಸ್ಟ ನಕ್ಕಂ ಅನುಕರಣೆಗಂ ಸ್ವರಂ ಪರಮಾ 
ದೊಡಂ ಸಂಧಿವಿಕಲ್ಪಂ (ಶಮದ. ೬೧ ವೃತ್ತಿ). ೪. ಅಭಿನಯ: “ಅನು 
ಕರಣೆ ನಯಮೆನಿಕು ೫ (ಮಂಗರಾ. ೨೪-೬). ([ಸಂ.) 

ಅನುಕರಣಪದ (ನಾ). ಉಂಟಾದ ಸದ್ದುಗಳನ್ನು ಅವು ಆದಂತೆಯೇ 
ಉಚ್ಚರಿಸಿ ತಿಳಿಸುವ ಪದ ಮಾತು: ಧಿಗಿಲನೆ, ಭುಗಿಲನೆ, 
ಭೋರನೆ ಎಂಬನುಕರಣಪದಂಗಳ್‌ (ಶಮದ. ೩೦೦ ವೃತ್ತಿ). 

[ಅನುಕರಣ *- ಪದ್ಮ] 

ಅನುಕೆರಣವಾರ್ತೆ (ನಾ). ಇತರರು ಮೊದಲೇ ಹೇಳಿದ ಸಂಗತಿ 
ಯನ್ನೇ ತಾನೂ ಹೇಳುವುದು : ಜನಮಜಸಯದನ್ನೆಗಂ ಮುನ್ನ ನಯ 
ಮನಜಕಿದಜಕಿಪಲಾರ್ಪೊಡದು ಮಂತ್ರಿಗುಣಂ ಜನವಾದಂ ನೆಗಟ್‌ ನಗ 
ಧ್ವನಿವೋಲನುಕರಣವಾರ್ತೆ ಮಂತ್ರಿಯ ಗುಣಮೇ (ಕವಿರಾ. ೩-೧೪೩). 

[ಅನುಕರಣ * ವಾರ್ತೆ] 

ಅನುಕರಣಶಬ್ದ (ನಾ). - ಅನುಕರಣಪದ: ಅನುಕೃತಿಯೊಳಂ - ಅನು 
ಕರಣಶಬ್ದಂಗಳಲ್ಲಿಯಂಂ (ಶಮದ. ೧೪ ಟೀಕು). [ಅನುಕರಣ * ಶಬ್ದ] 

ಅನುಕರಣಾವ್ಯ ಯ (ನಾ). ಪ್ರಕೃತಿಯಲ್ಲಿ ಉಂಟಾದ ಸದ್ದನ್ನು ಆ 
ರೀತಿಯಲ್ಲಿಯೇ ಉಚ್ಚರಿಸಿ ೂಚಿಸುವ ಅವ್ಯಯ : Br os 
ವ್ಯಯಗಳು - ಗಟಗಲ, ನನನ, ಛಲ್‌ಲ್‌, ಛಿಟಲ್‌, ತಲತಟ, ನಿಟಲ್‌, 
ಪಠಿಲ್‌, ಭುಗಿಲ್‌ ... ಭೋರ್‌, ಖಟಾಿಲನೆ, ದುಢುಮ್ಮನೆ ಇತ್ಯಾದಿ 
(ಕೈಪಿಡಿ. ೫೨). [ಅನುಕರಣ + ಅವ್ಯಯ] 

ಅನುಕರಣೆ "ಅನುಕರಣ? ನೋ. 

ಅನುಕೆರಿಸು (ಕ್ರಿ). ೧. (ಇತರರು) ನುಡಿದಂತೆ ನುಡಿ; ನಡೆದಂತೆ 
ನಡೆ; ಮಾಡಿದಂತೆ ಮಾಡು; ಅಭಿನಯಿಸು; ನಟಸಿ ತೋರು: 
ಗಾಂಡೀಪಿ ... ಪಗೆವರ ಗಂಟಲ ಬಳೆಯನೊಡೆದು ಕಳೆವುದನನುಕರಿಸು 
ನಂತೆ ತೀವಿ ತೊಟ್ಟಿ ಮುಂಗೆಯ್ಯ ಬಳೆಗಳನೊಡೆದು ಕಳೆದು (ಸಂಪಭಾ. 
೮-೧೦೦ ವ) ; ಅಭವನ ತೊಡೆಯೊಳ್‌ ಮನದೊಲವಿಂ ಕುಳ್ಳಿರ್ಪುದನನು 
ಕರಿಸುವ ತೆಜದೊಳಗಜೆ ಕುಳ್ಳಿರೆ ಕಲ್ತಳ್‌ (ಗಿರಿಕ. ೩-೬೧); ತಂದೆ 
ತಾಯಿಗಳನ್ನು ಅನುಕರಿಸುವುದು ಮಗುವಿನ ಗುಣಧರ್ಮವಾಗಿರುತ್ತದೆ 
(ರಂಗರೋ. ೧೨೬). ೨. ಹೋಲು : ಎನಿತಾನುಂ ಪಜಕೆಗಳ್‌ ಘನನಿನ 
ದಮನನುಕರಿಸೆ (ಆದಿಪು. ೭-೧೦೩) ; ಕುರುಕುಲ ಮಹೀಶನ ಕದಳೀ 
ಸ್ತಂಭಂಗಳನನುಕರಿಸುವ ತೊಡೆ ಗಳ ೦ (ಗದಾಯು. ೮-೩೭ ವ); ಈ 
ಶಿಳಾಶಾಸನಮಂ ಸ * ೫ [ ಮು]ತ್ತಿನ ಸರಿಗೆಯನನುಕರಿಸೆ ಕನ್ನಪಯ್ಯಂ 
ಬರೆದಂ (ಸೌಇಇ. ೫1-i, ೧೧೧-೪೦ ; 1071). ೩. ಧರಿಸು: ವನಮಾಲಿ 
ಪಾತಕನಬದ್ಧಬುದ್ಧಾಕೃತಿಯನನುಕರಿಸಿ ನಿಂದು (ಪದ್ಮರಾ. ೧೦-೧೫೮) ; 
ಆತಂ ಬಂದು... ಸೂಕ್ಷ್ಮರೂಪಂ ಅನುಕರಿಸಿಯೊಳಪುಗುತುಂ (ಪದ್ಮರಾ. 
೧೦-೨೧೯) ; ಅನುಕರಿಸಿದನುಲ ವಸ್ತ್ರಾಭರಣ ಗಂಧಮಾಲ್ಯಾದಿಗಳ ಪೂಜೆ 
ಯಿಂದೆ (ಜೈ ಮಿಭಾ. ೪-೬) ; ಪನ್ನೀರ ಮಿಂದು , .. ಸನ್ನುತ ಸುಯಕ್ಷ 
ಕರ್ದಮವನನುಕರಿಸಿ ಕತ್ತುರಿ ತಿಲಕವಿಟ್ಟು ಪಣೆಗೆ (ಜೈ ಮಿಭಾ. ೧೧-೪೧). 


ಅನುಕರುಷ ೨೪೩ 


೪. ತೆಗೆದುಕೊ ; ಸ್ವೀಕರಿಸು: ಎನುತ ಸಂಭ್ರಮದಿಂದ ಮಾಯಾಂ 
ಗನೆಗೆಯುಪದೇಶವನು ಮಾಡಿದಡನುಕರಿಸಿ ಮಾಡುತ್ತಲಿರ್ದಳು ಭಕ್ತಿ 
ಯನು (ಪ್ರಭುಲೀ. ೩-೪೪) ; ಪರಮಹೀತಳದಖಿಳ ಜನದುಬ್ಬರದ ದರು 
ಶನಗಾಣಿಕೆಯನನುಕರಿಸುತನುಪಮ ವಿಷಯವೀಧಿಯ ನೋಡುತ್ಸೆತೆಂದ 
(ತೊರರಾ. ೧-೬-೭) ; ನಿನಗೊಂದು ಪಲವು ಚಿತ್ರಾಂಬರ ವಿದ್ಯೆಯನನು 
ನೆಯದಿಂದೀನೆನದನು ಅನುಕರಿಸೆಂದದಜಕೊಂದುನ್ನ ತಿಕೆಯ ಮನವೊಲಿ 
ದೊರೆದನಿಂತೆಂದು (ಶ್ರೀಪಾಲ. ೪-೪೫). ೫. ಒಪ್ಪು ; ಅಂಗೀಕರಿಸು: 
ಸರೇಫಮಿದಿರಾಗೆ ಶಿಥಿಲಮೆಂದನುಕರಿಪರ್‌ (ಶಮದ. ೫೯) ; ಮನದ 
ಸಂಶಯವಡಗಿತಿಬ್ಬರ ವಿನುತ ಮೂರ್ತಿಯನೇಕಭಾವದಲನುಕರಿಸಿದರು 
(ಕೊರರಾ. ೧-೧೩-೧೫) ; ಸಾದರದೊಳೆನ್ನೊಡನೆ ರಮಿಸುವುದು ನಿನಗೆ 
ಸೊಗಸಾದರದನನುಕರಿಸುಮೇಣ್ಕಲಹಕೃತವೆ ಲೇಸಾದರದಟಂ ತೋಟಸು 
(ಜೈಮಿಭಾ. ೧೬-೧೩). ೬. ಅನುಸರಿಸಿ ನಡೆ; ಹಿಂಬಾಲಿಸು: ಶ್ರುತಿ 
ತದರ್ಥಸ್ಮೃತಿಗಳಲಿ ಪಂಡಿತರು ನಡೆವುದ ಮಾಡು ಮೂರ್ಬರ ಗತಿಯ 
ನನುಕರಿಸಿದರೆ ಬಳಿಕ ವಿಶೇಷವೇನೆಂದ (ಕುವ್ಯಾದ್ರೋ. ೧೮-೫೭). ೬. ಸಿದ್ಧ 
ಪಡಿಸು; ಒದಗಿಸು : ಎನುತ ತೃಣಧಾನ್ಯದಲಿ ಪಾಕವನನುಕರಿಸಿ ಜೀವಿ 
ಸುತಲಾ ಕಾನನದಿ (ಜೀವಂಚ. ೫-೪೫); ಮುನಿರೂಪಿನ ಕಲ್ಪವೃಕ್ಷ 
ಮಿಂತೀಗಳು ಯೆನಗಭಿಲಹಿತ ಫಲವನು ಅನುಕರಿಸಲು ಬಂದುದೆಂದಾ 
ನೃಪೇಂದ್ರನು (ಶಾಂತೀಚ. ೯-೨೦). ೮. ಹೊರಚೆಲ್ಲು; ವಿಸರ್ಜಿಸು: 
ಎನಲು ಗರ್ಜಿಸುತೆದ್ದು ಸಗಣವನನುಕರಿಸಿ ಗಾತ್ರವನು ಹೊಯ್ಯಲು 
(ಕುವ್ಯಾಆ. ಓರಿಇ. ೨೪-೭೧). ೯. ನಿರ್ದೇಶಿಸು: ಇ ಈ ಎಂಬಕ್ಕರಂ 
ಗಳನುಕ೦ಸಿ ತೋಖವಲ್ಲಿಯುಂ ನಡುವೆ ಪತ್ವಂ- ಈವಿವು ಗ್ರಂಥಂಗಳ್‌, 
ಈನಿದು ಗ್ರಂಥಂ (ಶಮದ. ೫೫ ಪ್ರಯೋ). ೧೦. ಆಚರಿಸು; ನಡಸು; 
ನೆರವೇರಿಸು: ವಿನುತ ಸಂಧ್ಯಾವಂದನಾದಿಯನನುಕರಿಸಿ ಹರಿಪದ 
ಪಯೋಜವ ನೆನೆದು (ಕುವ್ಯಾದ್ರೋ. ೯-೧೪) ; ವಿನುತ ಸತ್ಯೃತಿ ಸಹಿತ 
ಗುರುಭಾವನೆಯಲೇ ಪೂಜಿಸಲು ಪೂಜೆಯನನುಕರಿಸಿ ಕೈಗೊಳಿಸಿದನು 
ಕಾಲೋಚಿತವ್ರತವ (ತೊ ರರಾ. ೨-೧-೨೦); ಅ ಮಹೇಶ್ವರನು . . . 
ನಿಕಾಮಲೋಕಪ್ರಳಯ ತಾಂಡವಾಡಂಬರಮನನುಕರಿಸಿದಂ (ಚಿಬಪು. 
೧೨-೧೮). [ಅನುಕರಣ + -ಇಸ್ಮು] 

ಅನುಕೆರುಷ (ನಾ). ಎ ಅನುಕರ್ಷ ೪: ಆಯಿತಲ್ಲಿ ವರೂಥ ನಕ್ಷತ್ರಾ 
ಯತವು ಬಳೆಯನುಕರುಷವೊಂದಾಯಿತಾ ಗ್ರಹರಾಜಿಯಾದವು ಮಾವ 
ಕೇಳೆಂದ (ಕುವ್ಯಾಕ. ೭-೪). [ಆ ಸೆಂ. ಅನುಕರ್ಷ] 

ಅನುಕರ್ತ (ನಾ). ಅಭಿನಯಿಸುವವನು ; ನಟ: “ ಅನುಕಾರ್ಕ ? 
ಕೆಂದು ತಮ್ಮನ್ನು ಕರೆದುಕೊಳ್ಳುತ್ತಾ ಅದಕ್ಕೆ ತಕ್ಕಂತೆ ವೇಷ ಧರಿಸಿ ರಂಗ 
ಭೂಮಿಯ ಮೇಲೆ ಸಾಕ್ಷಾತ್ತಾಗಿ ಓಡಾಡುವ ನಟನಟಯರು. ಇವರು 
*ಅನುಕರ್ತ ರು (ಭಾರಮಾ. ೩೫೮). [ಆ ಸಂ. ಅನುಕರ್ತೃ] 
ಅನುಕರ್ತೃ (ನಾ). ೧. ಅನುಕರಣ ಮಾಡುವವನು. ೨. ಪಾತ್ರ 
ಧಾರಿ: ಕವಿಯು ತಾನಾಗಿಯೇ ಮುಂದೆ ಬಂದು ಬಹಳ ಸ್ವಲ್ಪ ಹೇಳ 
ಬೇಕು. ಏಕೆಂದರೆ ಹಾಗೆ ಮಾಡುತ್ತಿರುವಾಗ ಅವನು ಅನುಕರ್ತೃವಾಗಿರು 
ವುದಿಲ್ಲ (ಅರಿಕಾ. ೧೩೪). [ಸಂ.] 

ಅನುಕರ್ಷ (ನಾ). ೧. ಆಕರ್ಷಣೆ; ಸೆಳೆತ. ೨. ವಿಗ್ರಹ ಮುಂತಾ 
ದುವುಗಳಲ್ಲಿ ಮಂತ್ರಪೂರ್ವಕವಾಗಿ ಮಾಡುವ ದೇವತೆಗಳ 
ಆವಾಹನೆ. ೩. [ವ್ಯಾಕ] ಹಿಂದಿನ ಕ್ರಮವನ್ನು ಅಥವಾ ಸೂತ್ರ 
ವನ್ನು ಅನುಸರಿಸುವುದು. ೪. ರಥದ ಅಚ್ಚಿನ ಮರ: “ಅನುಕರ್ಷ- 
ನೊಗದ ಕೆಳಗಿರುವ ಕೋಳೀಹಲಿಗೆಗೂ, ತೋಳುಮರಕ್ಕೂ ಸಾರಥಿ 


ಕ. 


0 


ನ 


5 


20 


25 


30 


40 


ಕೂಡುವ ಹಲಿಗೆಗೂ ಕೊಳವಿ ಹೂಟದ ಮಿಣಿಗೂ ಹೆಸರು? (ಸಿದ್ಧಾಂತಿ. |45 


೨೧೮). [ಸಂ.] 


ಅನುಕೊಲ 


ಅನುಕಲ್ಪ (ನಾ). ೧. ಮುಖ್ಯವಾದ ವಸ್ತುವಿಗೆ ಅಥವಾ ವಿಧಾನಕ್ಕೆ 
ಪ್ರತಿಯಾಗಿ, ಪ್ರತಿನಿಧಿಯಾಗಿ ಅಂಗೀಕರಿಸುವ ಎರಡನೆಯ ವಸ್ತು 
ಅಥವಾ ವಿಧಾನ; ಗೌಣಕಲ್ಪ; ಮಧ್ಯಮಪಕ್ಷ; ವಾಮಶಕ್ಷ. 
೨. [ವೀಶೈ] KN ಅನುಕಲ್ಪಭಸ್ಮ: ಸಮಸ್ತ ಭಸಿತಂಗಳಾದೊಡೆ ಕಲ್ಪ, 
ಅನುಕಲ್ಪ, ಉಪಕಲ್ಪ, ಅಕಲ್ಪವೆಂದು ನಾಲ್ಕು ತೆಜನಾಗಿರ್ಪುದದಜಲ್ಲಿ ವನ 
ದೊಳಗಿದ್ದ ಗೋಮಯಮಂ ಚೂರ್ಣೀಕರಿಸಿ ದಹಿಸಿ ಮಾಡಿಕೊಂಬುದೇ 
ಅನುಕಲ್ಪವೆನಿಸುವದು (ವಿವೇಕ. ೬೪). (ಸೆಂ. / ತಮಿ. ಅನುಕಲ್ಪಂ] 

ಅನುಕೆಲ್ಪಭಸ್ಮ (ನಾ). [ವೀಶೈ] ನಾಲ್ಕು ವಿಧವಾದ ಭಸ್ಮಗಳಲ್ಲಿ 
ಒಂದು; ಕಾಡುಬೆರಣಿಯನ್ನು ಸುಟ್ಟು ಮಾಡಿದ ಭಸ್ಮ: ಅರಣ್ಯ 
ದಲ್ಲಿ ಒಣಗಿದ ಗೋಮಯವನ್ನು ತಂದು ಪುಡಿಮಾಡಿ ಮೊದಲಿನಂತೆ 
ಶಿನಾಗ್ನಿಯಿಂದ ದಹಿಸಲ್ಪಟ್ಟಿ ಭಸ್ಮವೇ ಅನುಕಲ್ಪಭಸ್ಮವು (ಅಷ್ಟ್ರಾವಿ. ೪). 

[ಆನುಕಲ್ಪ + ಭಸ್ಮ] 

ಅನುಕಾಮಿಾನ (ನಾ). ಸ್ವೇಚ್ಛೆಯಿಂದ ನಡೆಯುವವನು; ತನಗೆ 
ತೋರಿದಂತೆ ಮಾಡುವವನು. [ಸಂ.] 

ಅನುಕಾರ (ನಾ). ೧. ವೇಷಧಾರಣ; ಅಭಿನಯ; ಅನುಕರಣ: 
ತಾನು ತೊಟ್ಟಿಲು ಕೃಷ್ಣನೆಂದನುಮಾನಿಸುತ ಮತ್ತೊಬ್ಬಳಾ ಶಕಟಾನು 
ಕಾರದ ಕಾಂತೆಯನು ಕೆಡೆಯೊದೆದಳಂಬರಕೆ (ನಿಭಾಗ. ೧೦-೨೬-೨೫). 
೨. ಹೋಲಿಕೆ ; ಸಾದೃಶ್ಯ. (ಸಂ. 

ಅನುಕಾರಿ (ಗು). ಅನುಕರಿಸುವಂಥ ; ಹೋಲುವಂಥ : ಬನರಾಣಿಯ 
ಕರತಳದ ಚೆಂಬೊಗರ್ಗನುಕಾರಿಯಪ್ಪೆಳದಳಿರಿಂ ತೀವಿ ತೋರ್ಪ ಚಿನ್ನ 
ಸುಗೆಯಿಂ (ರಾಮಾಶ್ವ. ೫೩-೫). (ಸೆಂ. ಅನುಕಾರಿನ್‌] 

ಅನುಕಾರ್ಯ (ನಾ). ಅನುಕರಿಸಲ್ಪಡಬೇಕಾದ ವ್ಯಕ್ತಿ ಅಥವಾ 
ವಸ್ತು: ಅನುಕಾರ್ಯನ ಸ್ಥಾಯಿಭಾವವನ್ನು ನಟನು ಅನುಕರಣೆ 
ಮಾಡುತ್ತಾನೆ (ಭಾರಮಾ. ೩೬೪); ನಾಟ್ಯದಲ್ಲಿ, ಅನುಕಾರ್ಯರಾದೆ 
ದುಷ್ಕಂತಾದಿ ವ್ಯಕ್ತಿಗಳು ; ನಟಿ, ಕವಿ, ಸಾಮಾಜಿಕರು ಇಷ್ಟು ಜನರಿರು 
ತ್ತಾರೆ (ಕೈಪಿಡಿ. ೧೯೪). [ಸಂ.] 

ಅನುಕಾಲ್ಲ “ಅನಿಗಾಲ' ನೋ. 

ಅನುಕಾಲ್ಕ (ಅ). ಕಾಲಕ್ಕೆ ತಕ್ಕಂತೆ; ಸಂದರ್ಭೋಚಿತವಾಗಿ. [ಸಂ.] 

ಅನುಕೀರ್ತನೆ (ನಾ). ಕೊಂಡಾಟ; ಗುಣಗಾನ : ಎನುತ ನಾನಾವಿಧ 
ದೊಳನುಕೀರ್ತನೆಗಳಂ ಮಾಡಲ್ಕೆ ತತ್ಪುರಜನರು ಜಯ ಜಯಘೋಷ 
ಣಂಗಳುನೆರಸಿ ಪೊಡಮಡಲು (ಬಸಪು. ೩೮-೬೯). (ಸಂ, ಅನುಕೀರ್ತನ] 

ಅನುಕೂಲ, ಅನುಕೂಳ (ಗು). ೧. ತೀರವನ್ನು ಅನುಸರಿಸಿದ; 
ಪ್ರವಾಹಕ್ಕೆ ಅನುಗುಣವಾದ ; ಮೇರೆ ಮಾರದ. ೨. ಹಿತಕರ 
ವಾದ; ಸುಖಕರವಾದ; ಸಹಾಯಕವಾದ: ಮನೆಯ ತೊಆಕಿದು 
ಮನವಾಳ್ತೆಯನುಳಿದು ತನ್ನನುಕೂಲದಾಸೆಯನಳಿದು ಬನಡೊಳು ಗೈವ 
ಬರಿಯ ತಪಗಳು ಕುಲವನಿತೆಯರಿರವಿಗೆ ದೊರೆಯೆ (ಹದಿಬ. ೨-೨೪). 
(ನಾ). ೩. ಸಹಾಯಕ. ೪. ಸೌಕರ್ಯ: ಕೀಲು ಕಡೆಗೊಂದೂಡಿ 
ಬೀಳೆಲು ಕಾಲಗತಿ ತಪ್ಪುವುದು ಅದಜಣನುಕೂಲ ನಿನ್ನೊಳಗಿಹುದು 
(ಹರಿಸಾ. ೮೭); ನಿನಗೆ ಆ ದಿನ ಬರಲು ಅನುಕೂಲ ಇದೆಯೋ ಇಲ್ಲವೋ? 
(ರೂಢಿ). ೫. ಬಡತನವಿಲ್ಲದ ಸ್ಥಿತಿ; ಹೆಣವಂತಿಕೆ : ಅವರು ತುಂಬ 
ಅನುಕೂಲನಂತರು (ರೂಢಿ). ೬. [ನಾಟ್ಯ] ಶೃಂಗಾರ ನಾಯಕನಲ್ಲಿ 
ಒಂದು ವಿಧ; ಅನ್ಯಸ್ರ್ರೀಯರಲ್ಲಿ ಆಸಕ್ತಿಯನ್ನು ತೋರಿಸದೆ 
ತನ್ನ ಪ್ರಿಯೆಯಲ್ಲಿಯೇ ಅನುರಕ್ತನಾಗಿರುವವನು : ಅನುಕೂಲ 
ನೆಂದರೆ, ಒಬ್ಬಳೇ ನಾಯಿಕೆಯಲ್ಲಿ ಅನುರಕ್ತನಾಗಿ ಇರುವವನು (ಕೈಪಿಡಿ. 
೨೧೦). ಅನುಕೊಳೆ : ೨. ಪೆಂಪುನಡೆದ ಗೊಲ್ವಣ ವಿಭುಗಂಗನುಕೂಳೆ 
ಮಂತ್ರಿ ನರಸಿಂಗ ನಾಯಕೆಂ (ಕಇಆ. ೭೫-೧೨-೩೭ ; 1170). [ಸಂ.] 


ಅನುಕೊಲಕರ್ತ 


ಅನುಕೂಲತರ್ಕ (ನಾ). ೧. 4 ಶಾಸ್ತ್ರಕ್ಕೆ ಅನುಕೂಲವಾದ ತರ್ಕ ಸತ್ತರ್ಕ. 
ಅನುಕೊಲತರ್ಕವೆಂದೂ ಹೆಸರು? (ಹಿಂದಸಾ. ೧೧೫). ೨. ಸಮಹಕ್ಕೆ | 
ತಕ್ಕಂತೆ ಅಥವಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತೆ. 
ವಾದ. [ಅನುಕೂಲ ತರ್ಕ] 
Ke ೧. ಹೊಂದಿಕೊಂಡಿರುವಿಕೆ; ಹಿತವಾಗಿರುವಿಕೆ. ; 
೨. ಸೌಕರ್ಯ: ಎಲ್ಲ ಪ್ರಾಣಿಗಳಿಗೂ ಅವುಗಳ ಸ್ಥಿತಿಗತಿಗೆ ತಕ್ಕ 
ಅನ್ನಪಾನಾದಿಗಳ ವಟು (ಮುಂಬಯಿ. 
೩. ಸಂಪತ್ತು. [ಸಂ. ಅನುಕೂಲತಾ] 
ಅನುಕೊಲದಾಂಪತ್ಯ (ನಾ). ಸಮರಸವಾಗಿರುವ ದಂಪತಿಗಳ 
ಜೀವನ: ಅನುಕೂಲದಾಂಪತ್ಯ ಮನೆಯಲ್ಲಿ ಸು ಖ ನೆಲಸುವಂತೆ 
ಮಾಡುತ್ತದೆ (ರೂಢಿ). [ಅನುಕೂಲ + ದಾಂಪತ್ಯ] 
ಅನುಕೂಲನೆಲೆ (ನಾ). ಹಿತಕರವಾದ ಸ್ಥಳ: ಮತ್ತವರ್ಗಳಿಗೆ ವನ 
ವಾಸವಾಗಲ್‌ ತನಗೆ ಚಿತ್ತಕನುಕೂಲನೆಲೆಯಿಲ್ಲದಿಕೆ (ಲಕ್ಷ್ಮಭಾ. ನಿರಾಟ. 
೧-೨೦). [ಅನುಕೂಲ 4 ನೆಲೆ] 
ಅನುಕೂಲಪವನ (ನಾ). ೧. ಹಿತಕರವಾದ ಗಾಳಿ. ೨. ಉದ್ದೇಶಕ್ಕೆ 
ಅನುಸಾರವಾಗಿ ಚಲಿಸುವ ಪ್ರಾಣವಾಯು : ಅನುಕೂಲಪವನನಿಂ 
ಜೀವನಿಷ್ಟ ದಿಂ ನಾಭಿಮೂಲದಿಂ ಕಹಳೆಯ ಪಾಂಗಿನಮನೋಲ್‌ ಶಬ ದ್ರವ್ಯ ೦ 
ಜನರು 106 (ಶಮದ. ೨). [ಅನುಕೊಲ + ಪವನ] 
ಅನುಕೊಲವರ್ತನ (ಗು). ಸನ್ನಿವೇಶಕ್ಕೆ ತಕ್ಕ; ಹೊಂದಿಕೆಯಾದ : 
ಉಕಕುಳಿಯಾಳಿ. .. ಅಡಿಗ ಪ್ರಕಟ ಪ್ರತ್ಯಯಮಕ್ಕುಂ ಸುಕವಿಗಳಿಂತದ 
ನುಕೂಲವರ್ತನವಿಧಿಯೊಳ್‌ (ಶಮದ. ೨೦೩). [ಅನುಕೂಲ + ವರ್ತನ] 
ಅನುಕೊಲವಾತಾವರಣ' (ನಾ). ಹಿತಕರವಾದ ವಾತಾವರಣ: 
ಅಲ್ಲಿನ ಅನುಕೂಲವಾತಾವರಣ ಕೆಲಸಕಾರ್ಯಗಳಿಗೆ ಸೌಕರ್ಯವುಂಟು 
ಮಾಡಿದೆ (ರೂಢಿ). [ಅನುಕೂಲ * ವಾತಾವರಣ] 
ಅನುಕೊಲವೃತ್ತಿ (ನಾ). ೧. ದಡವನ್ನು ಅನುಸರಿಸಿ ಹರಿಯುವುದು; 
ಮೇರೆಯನ್ನು ಮಾರದಿರುವುದು. ೨. ಪ್ರೀತಿಯಿಂದ ಕೂಡಿ 
ಇಷ್ಟಕ್ಕೆ ಅನುಸಾರವಾಗಿ ನಡೆಯುವುದು. ೧, ೨: ಅನುಕೂಲ 
ವೃತ್ತಿ ನದಿಯೊಳಂ ನಲ್ಲರೊಳಂ (ಜಗವಿ. ೪-೭೫ ವ). 
[ಅನುಕೂಲ + ವೃತ್ತಿ] 
ಅನುಕೂಲಶಾಸ್ತ್ರ (ನಾ). ಸಮಯಕ್ಕೆ ತಕ್ಕಂತೆ ತಮ್ಮ ನಡೆಗೆ 
ಅನುಕೂಲಿಸುವಂತೆ ಕಲ್ಪಿಸಿ ಶಾಸ್ತ್ರಕ್ಕೆ ಅರ್ಥ ಹೇಳುವ ಕ್ರಮ; 
ದಿಟವಾದ ಅರ್ಥ ಬೇರೆ ಇದ್ದರೂ ತಮ್ಮ ಅನುಕೂಲಕ್ಕೆ ತಕ್ಕಂತೆ 
ಅರ್ಥ ಕಲ್ಪಿಸಿ ಬಳಸುವ ರೀತಿ: ಈ ವಾದನನ್ನೆಲ್ಲಾ ತೆಗೆದರೆ ಅನು 
ಕೊಲಶಾಸ್ತ್ರ” ಎಂದು ಜನ ಕರೆದಾರು (ಸುವಸಂ. ೨೪). 
[ಅನುಕೊಲ + ಶಾಸ ಸ್ತ] 
ಅನುಳೊಲಸಿಂಧು (ನಸು. ಸಮಯಕ್ಕೆ ತಕ್ಕಂತೆ ಅಥವಾ ತಮ್ಮ 
ಅನುಕೂಲಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳು ವುದು : ಹಿರಿಯನಾದ 
ಮರಿಯಾನೆ ಮತ್ತು ಅವನ ವಂಶಸ್ಥ ರು Rh SR ಮಾರ್ಗ 
` ಹಿಡಿದು. .. ತಾವೂ ವೈಷ್ಣವರಾದರು (andes: ೧೭೯). P ಧರ್ಮ 
ಸಿಂಧು, ನಿರ್ಣಯಸಿಂಧು ಎಂದು ಪ್ರಸಿದ್ಧವಾದ ಧರ್ಮಶಾಸ್ತ್ರ 
`ಗ್ರಂಥಗಳಲ್ಲಿರುವ ಆಚರಣೆಯ ಕ್ರಮವನ್ನು ಬಿಟ್ಟು ತಮ್ಮ ಅನು 
ಕೂಲದಂತೆ ವರ್ತಿಸುವುದು. [ಅನುಕೂಲ * ಸಿಂಧು] 
ಅನುಕೂಲಸ್ಥ (ನಾ). ತಕ್ಕಮಟ್ಟಗೆ ಒಳ್ಳೆಯ ಸ್ಥಿತಿಯಲ್ಲಿರುವವನು : 
ಇವು ಬೆಲೆ ಹೆಚ್ಚಾಗಿರುವ ಕಾರಣ,ಇವುಗಳನ್ನು ಕೊಳ್ಳಲು ಅನುಕೂಲಸ್ಥರಿಗೆ 


ಜಾ 


ಮಾತ್ರ ಸಾಧ್ಯ (ಗೃಹವಿ. ೬೫) ; ಅನುಕೂಲಸ್ಥ ರ ಮನೆಗೆ ಹೆಣ್ಣು ಕೊಡ |45 


ಬೇಕು (ರೂಢಿ). [ಸಂ] 


ಎಳ 


ಅನುಕೈತಿಸ್ಟರ 


ಅನುಕೂಲಸ್ತ್ರೀ (ನಾ). ಹೊಂದಿಕೊಂಡು ನಡೆಯುವ ಸ್ತ್ರೀ, -- 
ಹೆಂಡತಿ : ನ್ನ ಮುಪ್ಪಿನ ತಂದೆಯು ಅನುಕೂಲಸ್ತ್ರಿ ಯ ನಿಯೋಗ 
ದಿಂದ ಬಹು ದುಃಖಿತನಾಗಿದ್ದನು (ವಚಕಾ. ೩). [ಅನುಕೂಲ +A] 
y keds (ನಾ). ೬ ಅನುಕೂಲಪವ ನ: ಅನುಕೂಲಾ 
ನಿಲಾಂದೋಳಾಯಮಾನರಾಜಕುಂಜರವಿಜಯಕದಳಿಕಾತರಂಗಿತಗಗನಾಂ 
ಗಣನುಂ (ಅದಿಪು. ೧೨-೬೧ ವ). [ಅನುಕೂಲ + ಅನಿಲ] 
ಅನುಕೂಲಿಗ (ನಾ). ಅನುಕೂಲವಾಗಿ ಅಥವಾ ಹಿತವಾಗಿ ನಡೆದು 
ಕೊಳ್ಳುವವನು ; ಪ್ರೀತಿಯಿಂದ ಅನುಸರಿಸಿ ನಡೆಯುವವನು: 
ಇನಿತು ಸುಗುಣಗಳುಳ್ಳಿನಿಯನೆನ್ನೀ ಜನ್ಮಜನ್ಮಾಂತಮೆನ್ನ ತೋಳ್ವನೆಯೊ 
೪ಿರಲೆಂದೊರ್ವ ಕಾಂತೆಯನುಕೂಲಿಗನನಂದು ಸಖಿಯೊಳ್‌ ಪೊಗಳ್ನಳು 
(ಚೆಬಪು. ೧೦-೨೬). [ಅನುಕೂಲ + -ಇಗ] 
ಅನುಕೂಲಿನಿ (ನಾ). ಐ ಅನುಕೂಲೆ : ತನುವೇನು ಶಾಶ್ವತವೆ? ಮನಕೆ 
ನಿಶ್ಚಲವಿಹುದೆ ?.. . ವನಿತೆ ಅನುಕೂಲಿನಿಯೆ ? ಮಗನು ಅಜ್ಞಾಧರನೆ? 
ಜನರೊಲುಮೆ ನಿಜವೆ? (ಕಎಪು. ೪೯). (ಸಂ. ಅನುಕೂಲಿನೀ] 
15| ಅನುಕೂಲಿಸು (ಕ್ರಿ). ಅನುಕೂಲವಾಗು ; ಹಿತವಾಗು; ಸಹಾಯ 
ವಾಗು : ಜ್ಞಾನನೈರಾಗ್ಯೋಪರತಿಗಳೆಂಬ ಸಿದ್ಧಿತ್ರಯಮನುಕೂಲಿಸೆ 
ಮುಕ್ತಿ ಸಿದ್ಧಿಸುವದು (ವಿವೇಕ. ೫೬) ; ಯಾ ವಾಹನವು ಅವಶ್ಯಕ ಕಾರೈ 
ಉಂಟಾದಲ್ಲಿ ಅನ್ಯರಿಗೂ ಅನುಕೂಲಿಸುವದೊ ಯಿಲ್ಲವೊ ಯಂದು ನೃಪ 
ತಿಯು ಕೇಳುತ್ತಿರಲು (ಸೌಗಂಧಿ. ೨೯೨-೮) ;. ಗಾಳಿಯು ಅನುಕೂಲಿ 
ಸಿದಾಗ ಒಮ್ಮೆ ಪಟವನ್ನು ಇಳಿಬಿಟ್ಟರೆ ತೀರಿತು; ತೀವ್ರದಿಂದ ನಡೆಯು. 
ತ್ತದೆ (ಮುಂಬಯಿ. ೪-೧೫೭) ; ಪೂರ್ವಕೃತ ಪಾಪಗಳಿಗೆ ಪ್ರಾಯಶ್ಚಿತ್ತವೂ 
ಮುಂಚೆ ಪುನಃ ಅಕಾರ್ಯವನ್ನು ಮಾಡದ ಹಾಗೆ ವರ್ತಿಸುವುದಕ್ಕೂ ಅನು 
ಕೂಲಿಸುವುದು (ಆರ್ಯಧ. ೪೩). [ಅನುಕೂಲ * -ಇಸ್ಕು] 
ಅನುಕೂಲೆ (ನಾ). ಅನುಕೂಲವಾದವಳು ; ಅನುಸರಿಸಿ ನಡೆಯು 
25|. ವವಳು : ಕಾಲಕಾಲದ ಜಪಾನುಷ್ಕಾನ ಪೂಜೆಗಳಿಗಾಲಸ್ಕಮಂ ಮಾಡ 
. ದೆನ್ನ ಪರಿಚರ್ಕೆಗನುಕೂಲೆಯಾಗಿರ್ದು ಮನೆವಾಳ್ತೆಯಂ ಸಾಗಿಪುದು 
(ಚೈನ ಮಿಭಾ. KM ಕ್ರಮವನಆಕಿಯದಳೆ ನೀನೆನಗೆ ಸೈರಿಸಲಳವೆ 
ಗಮಿತಕಮಕೂಳೆಯಾಗಿಸುತ. ಗಲ್ಲಂಬಿಡಿದು ಕಮಲಾಕ್ಷಿಯಂ ಮುದ್ದು 
ಗೈದು (ಜೈವಿಭಾ. ೧೧-೧೫). [ಸಂ. .ಅನುಕೂಲಾ) 
30 ಅನುಕೂಳ "ಅನುಕೂಲ? ನೋ. 
ಅನುಕೃತ (ಗು). ಅನುಕರಿಸಲ್ಪಟ್ಟ ; ಅನುಕರಿಸಿದ: ಎಸೆದರ್‌ ವತ್ಸ 
ಪಾಲಕರ್‌ ಬಲಕೃಷ್ಣರ್‌ . .. ಅನುಕೃತ ಮಯೂರ ಕೇಕಾನಿನಾದ 
ಮೃದುಗಾನ ತಾನ ನಿಪುಣರ್‌ (ಜಗವಿ. ೩-೭೪, ೭೬). [ಸೆಂ.] 
ಅನುಕೈತಿ (ನಾ). ೧. - ಅನುಕರಣ ೧. ೨. ಅನುಸರಿಸಿ ನಡೆಯು 
35, ವುದು; ಒತ್ತಾಸೆಯಾಗುವುದು. &. ನಕಲು. ೪. [ವ್ಯಾಕ] ಅನು 
: ಕರಣ ಶಬ್ದ: ಮಹಾಪ್ರಾಣಮನಂ ಮಾರ್ಗವಿಡರ್‌ ಸಂಖ್ಯೆಯೊಳಂ 
ಭೋರ್ಗರೆವನುಕೃತಿಯೊಳಂ ಪ್ರಯೋ ಗಿಸುತಿರ್ಪರ್‌ (ಶಮದ. ೧೪). 
"ಅನುಕೃತಿಪದ' ಪರಾ. [ಸಂ.] 
ಅನುಕೃತಿಪದ (ನಾ). - ಅನುಕರಣಪದ : ಅನುಕೃತಿಪದಂಗಳ್ಗಂ 
ಮೊದಲಪದದ ಕಡೆಯಕ್ಕರಕ್ಕೆ ಲೋಪಂ... ಅನುಕರಣಾಂತ ಲೋಪಕ್ಕೆ- 
ತಟಿತಟನೆ ನೇಸರ್ಮೂಡಿದುದು ಬಕಂಗೆ ಮಿಟ್ಟು ಮೂಡುವ ತೆಜದಿಂ. 
ಗಟಿಗಟ ಕಣ್ಣನೀರ್‌ ಸುರಿಯೆ ಚಿಂತಿಪ ಪಾರ್ವನ (ಶಮದ. ನ. ೧೯೩ ವೃತ್ತಿ, 
ಪ್ರಯೋ). "ಅನಕೃ ತಿ ೬ ಪದ] 
1ಅನುಕೈ ತಿಸ್ವರ (ನಾ). ಶಬ್ದ ನವನ್ನು ಅನುಕರಣವೆಂದು ಗುರುತಿಸಲು 
ಬಳುವ ಅನ್‌, ಅನ್ನು, ಎನ್‌, ಎನ್ನು ಮುಂತಾದ ಶಬ್ದಗಳ 
| ಮೊದಲನೆಯ ಸ್ಫರ: ಅದಂತಮಪ್ಪನುಕೃತಿಪದಕ್ಕ ಮನುಕೃತಿಸ್ವ್ಯರಂ 


10 


40 


ಅನುಕೆಯ್‌ 


ಪರಮಾಗೆ, ಯತ ಲಂ; ಅನುಕೃ ತಿಸ್ವ ರಕ್ಕೆ - ಪಟಪಟಯೆಂದಾಲಿಕಲ್ಲಳು 
ದಿರ್ದುವು ನಭದಿಂ ye ೫೪ ವೃತ್ತಿ, _ ಪ್ರಯೋ). [ಅನುಕೃತಿ* ಸ್ವರ] | 
ಅನುಳೆಯ್‌ "ಅನುಗೆಯ್‌'? ನೋ. 
ಅನುಕೊಳಿಸು "ಅನುಗೊಳಿಸು? ನೋ. 
ಅನುಕ್ತಿ (ಗು). ಉಚ್ಚರಿಸದ ; ಹೇಳಲ್ಪಡದ ; ಹೇಳದ. "ಅನುಕ್ತ | 5 
ವಾಣಿ, (ಅನುಕ ಸಿದ್ಧ? ಸರಾ. [ಸಂ.7 ; 
ಅನುಕ್ತ ವಾಣಿ (ನಾ). (ಬಾಯಿಬಿಟ್ಟು) ಹೇಳದ ಮಾತು: ತಾನೇ 
ಹೋಗಬಹುದಿದ್ದಿತು! ಎಂದು ಮತ್ತೆ ಅನುಕ್ತ್ಷ ವಾಣಿಯು ಮನದ ಬಿರು 
ನಿಂದ ತಲೆ ಎತ್ತಿ ದಂತೆನಿಸಿತು (ಜಯಂತ. ೩೧೨). [ಆನುಕ್ತ * ವಾಣಿ] 
ಅನುಕ್ತ ಸಿದ್ಧ (ನಾ). ಬಾಯಲ್ಲಿ ಹೇಳದೆಯೇ ಸಿದ್ಧವಾದುದು ; 10 
ಸ್ಪಷ್ಟ ಜಾ ವಿಷಯ : ಪ್ರಸಿದ್ಧಾ ಸ ಪಡೆದ ಪರಾರ್ಥಮಂ ಶಾಶ್ವತ 
ರುತ ಸಿದ್ಧಂ ಹಿಸ್‌ ೮-೧೩೮ ವ). (ಅನುಕ್ತ* ಸಿದ್ಧ] 
ಅನುಕ್ತಿ ಸೂತ್ರ (ನಾ). ಗ್ರಂಥಕರ್ತನಿಂದ ರಚಿತವಾಗದೆ ಬೇಕಿ 
ಯವರು ಸೇರಿಸಿರುವ ಸೂತ್ರ: ಅನುಕ್ತೆಸೂತ್ರಂ (ಶಮದ. ಕಿ. ೧೨೨ ಬಿ, 
೨೫೧ ಬಿ). [ಅನುಕ + ಸೂತ್ರ] 15 
ಅನುಕ್ರಮ (ಗು). ೧. ಕ್ರಮಕ್ಕೆ ಅನುಸಾರವಾದ. (ನಾ). ೨. ಪರಿ 
ವಿಡಿ; ಆನುಪೂರ್ವಿ: ಪೂರ್ವಚಕ್ರಾಯುಧರನುಕ್ರಮಮನಆ್‌ಯೆ 
(ಶಾಂತಿಪು. ೧೦-೧೧೭ ವ) ; ಪರಿಣಾಮುಕಾರಿಯಾಗಬಲ್ಲ ಯಾವ ಪಾಠ 
ಬೋಧನೆಯೇ ಆಗಲಿ, ಆ ಅನುಕ್ರಮದಲ್ಲಿ ಮಾತ್ರ ನಡೆಯಲೇಬೇಕು 
(ಶಿಕ್ಷದ. ೨೩೦). (ಸಂ.] 20 
ಅನುಕ ಕ್ರಮಂದಪ್ಪು (ಕ್ರಿ). ಸರಿಯಾದ ಕ್ರಮವನ್ನು ಬಿಡು, — 
ಮಾರು : ನಾಲ್ವರ ಭವಾವಳಿಯಂ ಬೆಸಗೊಳೆ ದಮವರ ಮುನಿನಾಥನವಧಿ 
ಬೋಧದಿಂದನುಕ್ರಮಂದಪ್ಪದೆ . . . ನುಡಿದಂ (ಆದಿಷ. ೫-೨ ವ); 
ಪ್ರಬದ್ಧ ಮಣಿವಿಷ್ಟರಂಗಳೊಳನುಕ್ರಮಂದಪ್ಪದಂತೆ ಬಂದು ಮಘವಾಗ್ನಿ 
ಧರ್ಮದಿತಿಜ ಪ್ರಚೇತೋಮರುತ್ಕುಬೇರ ಹರರಿರ್ಪುದುಂ ಸಭಿಯೊಳ್‌ 
(ಜಗನಿ. ೧೧-೬೨). [ಅನುಕ್ರಮ ತಪ್ಪು) 
ಅನುಕ್ರಮಣ (ನಾ). ಕ್ರಮವನ್ನು ಅನುಸರಿಸಿ ನಡೆಯುವುದು ; 
ಕ್ರಮವಾಗಿ ಹೆಜ್ಜೆಯಿಡುವುದು ; 'ಂನಾರಿಸುವುಮು. [ಸಂ.] 
ಅನುಳ್ರ ಮಣಿಕೆ (ನಾ). ಗ್ರಂಥದಲ್ಲಿಯ ವಿಷಯಗಳ ಕ್ರಮವನ್ನು 
ತಿಳಿಸುವ ಪಟ್ಟಿಕೆ; ವಿಷಯ ಸೂಚಿಕೆ; ಪರಿವಿಡಿ: ಅನುಕ್ರ ಮಣಿಕೆ 
(ಮುಂಬಯಿ. ೪-೫, ೬, ೭) ; ಎಲ್ಲಾ ಅಭಿವೃದ್ಧಿ ಪ್ರಾಜೆಕ್ಟುಗಳನ್ನೂ 
ಪರಿಶೀಲಿಸಿ ಪ್ರಾಮುಖ್ಯತೆಗೆ ಅನುಸಾರವಾಗಿ ಅನುಕ್ರಮಣಿಕೆಯನ್ನು 
ತಯಾರಿಸಿ (ಅಂತಸಂ. ೯೩). "ವಿಷಯಾನುಕ್ರಮಣಿಕೆ? ಪರಾ. 
[ಸಂ. ಅನುಕ್ರಮಣಿಕಾ] 
ಅನುಕ್ರ ಮಾನುಗತೆ (ಗು). (ಸಹೆಜವಾದ) ಕ್ರ ಮವನ್ನು ಅನುಸರಿಸಿ 
ಬಂದೆ; ಉಚಿತವಾದ ಕ್ರಮವನ್ನು ಬಿಡದೆ ಪ್ರಾಪ್ತ ವಾದ: ಮುಂದೆ 
ಸಯ್ತಕ್ಕು ಮನುಕ್ರಮಾನುಗತದಿಂ ನಿರವಿಸಿದ ಕಾರಕಂ (ಕನಿರಾ. 
೧-೧೧೬). [ಅನುಕ್ರಮ + ಅನುಗತ] 
ಅನುಕ್ರಮಿಸು (ಕ್ರಿ). ೧. ಅನುಸರಿಸಿ ನಡೆ; ಕ್ರಮವಾಗಿ ನಡೆ. 
೨. ಪರ್ಯಾಲೋ ಚಿಸು: ಚಕ್ರಿಯ ಕಟಕನ-ಕಂಡು ಮಾಗಧನ 
ಪರಾಕ್ರಮ ಜಜ್ಜರವಾಯ್ತು ವಕ್ರ ಸಲ್ಪುದೆ ಯಿವನೊಡನೆಂದು ಮನದೊ 
ಳನುಕ್ರಮಿಸುತ ಬರುತಿರ್ದಾ (ಭರಚ. ೨೫-೫೦). [ಅನುಕ್ರಮ + -ಇಸ್ಕು] 
ಅನುಳ್ಳನ ಮೋಕ್ತಿ (ನಾ). ಕ್ರಮವನ್ನು ಅನುಸರಿಸಿದ ಮಾತು; ಷರಿ 
ನಿಡಿಯನ್ನು ಬಿಡದ ನುಡಿ: ತದನುಮತಲಕ್ಷ್ಯ ಲಕ್ಷಣ ನಿದರ್ಶನಂ 
ಗಳನನುಕ್ರಮೋಕ್ತಿಯೆ ಪೇಟಕ್ವೆಂ (ಕವಿರಾ. ೩-೫). 
[ಅನುಕ್ರಮ + ಉಕ್ತಿ] 


ಲು 
ಟಾ 


40 


45 


೨೪% 


ಅನುಗಪ್ಪುರವತ್ತಿ 


ಅನುಕ್ರೋಶ (ನಾ). ದಯೆ; ಕನಿಕರ; ಸಹಾನುಭೂತಿ: “ಅನು 
ಕ್ರೋಶಃ, ಕೃಪಾ, ಶೂಕಂ, ದಯಾ, ಕರುಣಾ, ಘೃಣಾ -ಈ ೬ ಕರುಣಂ? 
(ಹಲಾಯು. ೧೨೦-೩೯). (ಸಂ.) 

ಅನುಕ್ಷಣ (ಅ). ಪ್ರತಿಕ್ಷಣವೂ ; ಪ್ರತಿಗಳಿಗೆಗೂ ; ಗಳಿಗೆ ಗಳಿಗೆಗೂ ; 


ಯಾವಾಗಲೂ : ಪುರವಾಸಿಗಳೂ ದೇಶವಾಸಿಗಳೂ ಪ್ರಬುದ್ಧನಾದ 
ದೇವವ್ರತನ ಗುಣಾತಿಶಯವನ್ನು ಅನು ಕ್ಷಣವೂ ಹೊಗಳುತ್ತಿದ್ದರು 
(ಭೀಷ್ಮಚ. ೧೯). [ಸಂ.] 


ಅನುಗೆ (ಗು). ೧. ಅನುಸರಿಸಿ ನಡೆಯುವ; ಹಿಂಬಾಲಿಸುವ; 
ಹೊಂದಿಕೊಂಡು ನಡೆಯುವ. (ನಾ). ೨. ಸೇವಕ; ಅನುಚರ: 
“ಸೇವಕೆನನುಗನನುಚರನಾ ಸಹಾಯನನುಜೀವಿಯೋಲೆಯಕಾರನಕ್ಕು 3 
(ಮಂಗರಾ. ೭೯-೫). ೩. ಜೊತೆಗಾರ. ([ಸಂ.] 

ಅನುಗತ (ಗು). ೧. ಅನುಸರಿಸಿ ಬಂದ ; ಹಿಂಬಾಲಿಸಿದ ; ಸಹಜವಾಗಿ 
ಪ್ರಾಪ್ತವಾದ ; ಹೊಂದಿಕೊಂಡು ಬಂದ : ಗಾನರಸಾಮೃತಮೆಸೆಗುಂ 
ಧ್ರುವಪ್ರಯೋಗಾನುಗತಂ (ಅಜಿ ಪು. ೫-೧೦). ೨. ಸಂಬಂಧಪಟ್ಟ. 
(ನಾ). ೩. ಜೊತೆಯಲ್ಲಿ ಬರುವವನು; ಅನುಚರ: ಅಶ್ರಿತರ 
ಮುಂದೆಯೂ ಅನುಗತರ ಮುಂದೆಯೂ ನಿನ್ನ ಸಾಮ್ಯತೆಯನ್ನು ತೋರಿಸು 
(ಭೀಷ್ಮಚ. ೨೫) ; ನೆಂಟರಿಗೆ ಹಿತಕಾರಿ, ಸೇವಕರಲ್ಲಿ ದಯಾಳು, ಅನು 
ಗತರ ಪಾಲಕ, ಶತ್ರುಜನಗಳಲ್ಲಿ ಜಗಳವಿಲ್ಲದವ (ಬಂಕಿಮ. ೫೭). ೪. ವಿಧೇ 
ಯತೆ; (ಒಬ್ಬರನ್ನು) ಅನುಸರಿಸಿ ನಡೆಯುವುದು: ಕಾಯಿದರೊ 
ಕಾದಿದರೊ ಗುರುಗಾಂಗೇಯ ಸೈಂಧವ ಮಾದ್ರಪತಿ ರಾಥೇಯರನುಗತ 
ವಾಗದಿಹುದಪರಾಧ ನಮಗೆಂದ (ಕುವ್ಯಾಗ. ೪-೩೨). ೫, [ಛಂದ] = 
ಅನುಗತಪ್ರಾಸ: ಅಳಕಾನನ ನಯನಂಗಳಿನಳಿನಳಿನೋತ್ಚ ಲವಿಲಾಸಮಂ 
ಗೆಲ್ಮುದಟಕಂ ಕಳಹಂಸಲೀಲಗಮನೇ ಕೊಳನಂ ನೀಂ ಪೋಲ್ವೆಯೆಂಬು 
ದನುಗತಮಕ್ಕುಂ (ಕವಿರಾ. ೩-೫೦). [ಸಂ.] 

ಅನುಗತಪ್ರಾಸ (ನಾ). [ಛಂದ] ಕಾವ್ಯಗಳಲ್ಲಿ ಯಾವುದಾದರೊಂದು 
ವರ್ಣವು ಹೆಲವು ಬಾರಿ ಕಾಣಿಸಿಕೊಳ್ಳುವ ಪ್ರಾಸ; ಅನುಪ್ರಾಸ: 
ಜನವಿನುತನನಘನನುಪಮನನುನಯಪರನರಸನಿನಿಸು ನೆನೆನೆನೆದು ಮನೋ 
ಜನಿತ ಮುದನನಿಲತನಯನನನೃತ ವಚನ ರಚನನಂತಿರೆನೆ ನುಡಿದನವಂ ॥ 
ಇದು ಅನುಗತಪ್ರಾಸಂ (ಛಂದೋಂಬು. ಕಿ. ೧-೬೦). "ಅನುಪ್ರಾಸ 
ಷರಾ. [ಅನುಗತ + ಪ್ರಾಸ] 3 

ಅನುಗತಿ (ನಾ). ಅನುಸರಿಸಿದ ನಡೆ ; ಅನುಕ್ರಮ ; ಪರಿವಿಡಿ: “ಅನು 
ಗತಿ ವಿಶಾಯಮೆನಲು ಸುಪರಿವಿಡಿಯೆನಿಕು೫ (ಮಂಗರಾ. ೧೩೧-೧೯). 
"ಅನುಗತಿವೆಟು” ಪರಾ. [ಸಂ.] 

ಅನುಗತಿಕ (ಗು). ೧. ಬೇರೊಂದನ್ನು ಹಿಂಬಾಲಿಸಿದ; ಅನುಸರಿಸಿ 
ನಡೆಯುವ. (ನಾ). ೨. ಹಿಂಬಾಲಿಸುವವನು. "ಗತಾನುಗತಿಕ' 
ಪರಾ. [ಸಂ.] 

ಅನುಗತಿವೆಣಿ (ಕ್ರಿ). ಕ್ರಮವನ್ನು ಪಡೆ; ಕ್ರಮವಾಗಿರು; ಅನು 
ಸರಿಸಿರು : ಅನುಗತಿವೆತ್ತ ನಲ್ಲಳಡಿನಜ್ಜೆಗಳಲ್ಲಿ ಯೆ ನಿಂದುವಬ್ಬಲೋಚನ 
ನಡಿವಜ್ಜೆ (ಜಗವಿ. ೫-೨೯). [ಅನುಗತಿ -- ಪೆಜು] 

ಅನುಗಪ್ಪುರ (ನಾ). “ಹಿತಕರವಾದ ಕರ್ಪೂರ; ಪಚ್ಚಕರ್ಪೂರ” 
(ಪ್ರಭಣ್ಣ). "ಅನುಗಪ್ಪುರವತ್ತಿ? ಪರಾ. [ಆನ್ಯು * ಕಪ್ಪರ] 

ಅನುಗಪ್ಪುರವತ್ತಿ (ನಾ). ಹಿತಕರವಾದ ಕರ್ಪೂರದ ಬತ್ತಿ; 
ಪಚ್ಚಕರ್ಪೂರದ ಬತ್ತಿ: ಮೃಗಮದದಿಂಪು ನಾಸಿಕೆಗೆ ಕಣ್ಣನುಗಪ್ಪುರ 
ವತ್ತಿ ಮತ್ತೆ ನಾಲಗೆಗಮೃತದ್ರವಂ ಸರಸ ಚಂದನ ಚರ್ಚೆ ತೊವಲ್ಲೆ 
ಕರ್ಣಪಾಳಿಗೆ ಕಳಕೋಕಿಲಾರವಮನಾರತನಿರ್ವೃತಿ ಚಿತ್ತವೃತ್ತಿಗೆ (ಚಿಕವಿ. 


ಒ-೧೫೭). [ಅನುಗಪ್ಪುರ * ವತ್ತಿ] 


ಅನುಗಮ ೨೪೬ 
ಅನುಗಮ (ನಾ). ಅನುಸರಿಸುವುದು ; ಹೊಂದಿಕೆ: ಅದ್ಭುತಾರ್ಥತ್ವಂ 
ಸ್ವಾಧೀನರಸವೃತ್ತಿ ಸಂಬಂಧಾನುಗಮಂ ಭಾನಿಕಕ್ಕೆ ಭಾವಮಿವಕ್ಕುಂ 
(ಕಾವ್ಯಾವ. ೭೭೭). [ಸಂ.] 
ಅನುಗಮನ (ನಾ). ೧. ಅನುಸರಿಸಿ ನಡೆಯುವುದು ; ಹಿಂಬಾಲಿಸು 
ವುದು; ಜೊತೆಯಲ್ಲಿ ಹೋಗುವುದು. ೨. ಸಹಗಮನ. [ಸಂ.] 
ಅನುಗಮಿಸು (ಕ್ರಿ). "ಅನುಸರಿಸಿ ನಡೆ; ಜೊತೆಯಲ್ಲಿ ಹೋಗು: 
ಅಂತೆಂತಾನುಮನರನನುಗಮಿಸಿ ಸೋಮಪ ಪ್ರಭನುಂ ಶ್ರೇ ಜಾ ೦ಸನುಂ 
ಮಗುಲ್ಲು ಬಂದು (ಆದಿಪು. ೧೦-೭ ವ); RES 
ಭೂಪಾಲಕರು (ಸಿಭಾಗ. ೪-೧೯-೩೮). [ಆನುಗಮ + -ಇಸ್ಕು] 
ಅನುಗಾಣ್‌ (ಕ್ರಿ).೧. ಹಿತವನ್ನು ಕಾಣು; ಸುಖವನ್ನು ಪಡೆ: ನೆನೆದು 
ಭವದುಃಖಚಿಂತೆಯಿಂದ ಮಿಗೆ ಜಿಂದು ಅನುಗಾಬೆನಿ್ನೆ್ಲ ಯೆನುತ ಮನ 
ದೊಳು ನೊಂದು (ದೀಳ್ಬಾಬೋ. ೮೩-೧೭). ೨. ಸ್ವರೂಪವನ್ನು ತಿಳಿ; 
ಸಿ ್ಲಿತಿಗತಿಯನ್ನು ವಿಮರ್ಶಿಸು: ಆ ಗಿರಿವರೆದಾ RN 
ನಾಲ್ಡೆ ಸೆಯನಾಲಿಸಿ ನೋಡುವನಿತಆಕೊಳಚ್ಚರಿಗಂಡಾ( ಶ್ರೀಪಾಲ. ೪-೬೭). 
[ಅನ್ಮು * ಕಾಣ್‌] 
ಅನುಗಾಮಿ (ಗು). ೧. ಅನುಸರಿಸುವ; ಜೊತೆಯಲ್ಲಿ ನಡೆಯುವ. 
(ನಾ). ೨. [ಜೈನ] ಕ್ಷಯೋಪಶಮ£ಮಿತ್ತ ಕವಾದ ಆರು ಅವಧಿ 
ಜ್ಞಾ ನಗಳಲ್ಲಿ ಒಂದು; ವಿಶುದ್ಧ ಪರಿಣಾಮದಿಂದ ಕೂಡಿದುದು : 
ಹೀ 1 ಮಾನ ನರ್ಧಮಾನಾನಸ್ಸಿ ತಾನವಸ್ಥಿ ತಾನುಗಾಮ್ಯ ನನುಗಾಮಿ 
ಸ್ವರೂಪದಿಂ ಸಟ್ಟ ಕಾರಮಪ್ಪ ದೇಶ” ಪರಮ ಸರ್ವಾವಧಿಜ್ಞಾನಮುಂ 
(4 ೮-೪ ವ); mids ಭಾಸ್ಯ ರ ಪ್ರಕಾಶದ 
ಪೊಲ್‌' ಎತ್ತ ವೋಪೊಡಂ ಒಡವರ್ಪುದು (ತತ್ತ Wy 
[ಸಂ. ಅನುಗಾಮಿನ್‌' 
ಅನುಗಾಲ "ಅನಿಗಾಲ' ನೋ. 
ಅನುಗಿಡು "ಅನುಗೆಡು? ನೋ. 
ಅನುಗುಂದು (ಕ್ರಿ). - ಅನುಗೆಡು೧: ತರಣಿಗಳ್‌ ಸರಣಿಗೆಟ್ಟಾ 
ಮನುಗಳನುಗುಂದಿ ಗರಗಳ್‌ ಕರಂಗಿ ವಸುಗಳ್‌ ಮುಸುಂಕಿಟ್ಟೊ ಡೆ 
(ಚಿಬಪು. ೩೧-೪೪). [ಅನ್ಮು + ಕುಂದು] 
ಅನುಗುಣ (ಗು). ೧. ಅನುಸಾರವಾದ ಗುಣವುಳ್ಳ; ಯೋಗ್ಯವಾದ; 
ಅನುರೂಪವಾದ : ನಿನ್ನಂತೆ ಸುರೇಶ್ವರನುತ್ಪ ನ್ನ ಮಹೈಶ್ವರ್ಯ 
ನೆಂಬುದುಂ ಜಲನಿಧಿ ತಾಂ "ಸನ್ನು ತೆ ಗಭೀರನೆಂಬುದುಮಿನ್ನದು ಹೀನಾಧಿಕ 
ಪ್ರಶಂಸಾನುಗುಣಂ (ಕವಿರಾ. ೩-೮೭). (ನಾ). ೨. [ಕಾವ್ಯಮಾ] 
ಒಂದು ಅರ್ಥಾಲಂಕಾರ. "ಅನುಗುಣಾಲಂಕಾರ' ಪರಾ. 
ಅನುಗುಣಮಾಗು, ಅನುಗುಣವಾಗು - ಹೊಂದಿಕೆಯಾಗು, 
ಯೋಗ್ಯವಾಗು: ಪದಡೊಳಿರ್ದರ್ಥಮಂ ತಂತಮ್ಮರ್ಥಾನುಗುಣಮಾಗಿ | 35 
ವಿಭಾಗಿಸಿ ಕುಡುವದಜಂ ವಿಭಕ್ತಿಯೆನಿಸುಗುಂ (ಶಮದ. ೩೫ ವೃತ್ತಿ); 
ನಿನ್ನಯ ಸೊಗಸಿಗನುಗುಣವಾದವರ ವರಿಸೆಂದು ಪೊಜಮಡಿಸೆ ( ತೊರರಾ. 
೩-೪-೩೦). (ಸಂ. 
ಅನುಗುಣಾಲಂಕಾರ (ನಾ). [ಕಾವ್ಯ ಮಾ] ಅನುಗುಣ ೨: 
“ಮೊದಲೇ ಇದ್ದ ಗುಣಕ್ಕೆ ಅನ ಓನಸ್ತುಸಂಬಂಧದಿಂದ ಉತ್ಕರ್ಷವುಂಟಾ 40 
ದಲ್ಲಿ ಅದು ಸಹಾ ಲಕ್ಷ್ಯ - ಮೊದಲೊಳ್‌ ಸೊರ್ಕಿದವಂಗೆ 
ಕಳ್‌ ವಿಷದಿನಳ್ಳಿರ್ದಂಗೆ ದುರ್ನಿದ್ರೆ ... ಅಂತಿರೆನಗಾದತ್ತು ? (ಕೈಪಿಡಿ. 
೨೮೭). [ಅನುಗುಣ * ಅಲಂಕಾರ] 
ಅನುಗೂಡು (ಕ್ರಿ). ೧. ಅನುಸಾರವಾಗಿರು; ಉಚಿತವರಿತಿರು ; 
ಕ್ರಮವಾಗಿರು : ಪಂಚೇಂದ್ರಿಯಕೆ ಲಿಂಗಪ್ರಸಾದವನು ಕೂಡಿ ಪಂಚಿ |45 
ಕ್ಕುವ ತೆಜದೊಳನುಗೂಡಿ ಪಂಚಿಯನಿಕ್ಕಿ (ಬಸಪು. ೪೩-೬) ; ಹಾಡುವನು 


5 


ತ್ರೃಪ್ರ. 


25 


30 


ಅನುಗೆಯ್‌ 


ಮುಂಡಾಡು ವನು ಕೊಂಡಾಡುವನು . . . ಹಸಿದಿರ್ದೊಡೆನಗನು 
ಗೂಡಿ ಕರೆದಾರೋಗಣೆಗೆ ನೀಡೆಂಬನವ್ವೈಯನು (ಬಸಪು. ೪೭-೩೯); 
ನೋಡಬೇಕಾರಾರು ಭಕ್ತಿಯ ಮಾಡಿ ಮುಕ್ತಿಯ ಹಡೆನೆನೆಂದನುಗೂಡಿ 
ನಿಚ್ಚಟಿರಾಗಿ ಧೀರೋದಾರ ವೃತ್ತಿಯಲಿ ಖೋಡಿ ಹೋಗದೆ ನಿರ್ವಹಿಸಿ 
ಹೇಡಾಡದವರನು ಕಾಬೆವು (ಪ್ರಭುಲೀ. ೧೮-೩೫). ೨. ಒಡನೆ ಸೇರು; 
ಅನುಕೂಲವಾಗಿ ಕೂಡು : ಕೇಡು ತಪ್ಪದು ವೇಶಿಯರೊಳನುಗೂಡಿದ 
ವರಿಗೆ (ಬಸಪು. ೪೦-೭೪) ; ಷಾಜಹಾನನಿಗೆ ಸಂಗೀತಕಲೆ ಶಿಲ್ಪಗಳಲ್ಲಿ 
ಸಹಜವಾಗಿದ್ದ ಅಭಿರುಚಿಯ ಜತೆಗೆ ದೇಶದ ಶಾಂತಿ ಸಂಪತ್ತುಗಳೂ 
ಅನುಗೂಡಿದುವು (ಇಸ್ಲಾಂಸಂ. ೧೬೩). 
ಅನುಗೂಡಿಬರು - ಅನುಕ್ರಮವಾಗಿ ಬರು; ಜೊತೆಗೂಡಿ ಬರು: 
೧,೩,೫, ೭, ೯ ಮೊದಲಾದ ಬೆಸಸಂಖ್ಯೆಗಳೂ, ೨, ೪, ೬,೮ ಮೊದ 
ಲಾದ ಸಮಸಂಖ್ಯೆಗಳೂ ಅನುಗೂಡಿ ಬರುವ ಸಂಖ್ಯೆ ಗಳಾಗಿವೆ (ರೂಢಿ). 
[ಅನ್ನು * ಕೂಡು] 
ಅನುಗೆಡಿಸು (ಕ್ರಿ). ಅತಿಕ್ರಮಿಸು ; ಮಾರು: ಪವನನಂ ಪರಿಭವಿಸುವ 
ಮನಮನನುಗೆಡಿಸುವ ದಿ ಟ್ಟ ಗಳನಿ ಟ್ಟ ಣಿಸಿ ದಾಂಟುವ ಕಡುವೇಗದಿಂ 
ಮೆಜಕಿದು . “ifs ಜಾತ್ಯಶ್ನ ಶ್ವಂಗಳಂ (ಗಿರಿಕ, ೬-೫೫ ವ). 
೨. ಸ್ಥಿತಿ $ಡುವಂತೆ ಮಾಡು : ಅನುಪಮನೆಂಪ್ಪ ಜಗದೀಶಂ ಮಹಾ 
ದೇವನಲ್ಲದುಳಿದವರುಗಳನು' ಅನುಗೆಡಿಸುವೆಂ (ಲಶಿಚಿಂ. 
ಜನಪರಿತಾಪಾಪಹ ಜೀವನಮೆನಿಸುತೆ ಘನನಿಕಾಯಮಂ ನೆಗಲ್ಲುಂ ತಾನಿ 
ನಿಸು ನೆವಮಿಲ್ಲದದಜಕೊಂದನುಗೆಡಿಸುತ್ತುಂ ಪ್ರಭಂಜನನುಮುಆಕಿನೆಗಲ್ಲುಂ 
(ಚಿಕವಿ. ೧-೪೧). [ಅನುಗೆಡು + -ಇಸ್ಕು] 
ಅನುಗೆಡು, ಅನುಗಿಡು (ಕ್ರಿ). ೧. ಕ್ರಮ ಕೆಟ್ಟುಹೋಗು ; ದಾರಿ 
ತಪ್ಪು: ಅಧಮಸತಿಯರ ನೋಡಲಾಗದು ... ಮನ್ನಿಸಲಾಗದು 
ಅನುಗೆಟ್ಟು ಮನ್ನಿಸಿದೊಡೆ ಮೇಗೇನುಮಂ ಕರೆದು ಕೊಡಲಾಗದು 
(ಹಚಕಾ. ೭-೨೧) ; ವನದೊಳು ತಪಸಿರ್ದ ವಿಶ್ವಾಮಿತ್ರನ ಘನಮೋಹ 
ಪಾಶಳೆ ಬಿಗಿದು ಮನಸಿಜನಲೆಗೈದಿಸಿದಳೂರ್ವಶಿ ನಮಗನುಗೆಡದಿಹರಾರು 
ಜಗದೆ (ಕಂನವಿ. ೯-೧೪೭). ೨, ಅನುಕೂಲತೆ ತಪ್ಪು; ಸೌಕರ್ಯವು 
ಹಾಳಾಗು; ಗತಿಗೆಡು : ನೊಂದಿರಿ ಬಸವಳಿದಿರನುಗೆಟ್ಟರಖಿಳಾಯಸಕೆ 
ಸಂದಿರಿ (ತೊರರಾ. ೧-೮-೬೪) ; ಕುಮ್ಮಟಿವನು ತೆಗೆಯಿಸಿದಡೆ ಕಾರ್ಯ 
ವನುಗೆಡುವುದು (ಕುರಾಸಾಂ. ೩೭-೪೮) ; ಘನವಾದೊಡವೆ ಕೈಸೇರುವ 
ಪರಿಯಂತ ಮನೆಡೇವರೆಂದುಪಚರಿಸು ಅನುಗೆಡಲಾತನ ಹೊರಡಿಸಿ 
ಮತ್ತೊಬ್ಬ ಧನವುಳ್ಳ ಪುರುಷನ ಕರೆಕೊ (ಕಂನವಿ. ೬-೧೫೦). ೩. ಕಳ 
ವಳಪಡು : ಕನಸಿನ ಕಣ್ಬೀಟಮೊ ಎನ್ನ ಮನದನ್ನ ವಿನಯದಿಂದೈತಂದು 
ಕೂಡಿ ಚಿನುಮಯ ರೂಪಾದನೊ ಕಾಣೆನೆಂದವಳನುಗೆಟ್ಟಳೇನ ಬಣ್ಣಿಸುವೆ 
(ಕಂನವಿ. ೯-೨೦೬); ಎಂತು ಕಾಪಿಟ್ಟೊಡಮೇನ ಬೆಸಸಿದೊಡಮಂತರಂಗ 
ದೊಳನುಗೆಡದೆ ಚಿಂತಿಸಿಯಳಲದೆ ಸಿಡಿಮಿಡಿಗೊಳದತಿ ಸಂತೋಷದೊಳು 
ಸಮ್ಮತಿ ಫ್ರುದು (ಹದಿಬ. ೪-೭). ಅನುಗಿಡು: ೧. ಮುಖ್ಪಿನಾ ಹೇಯಮಂ 
ಸಾವ ನಿರೋಧಸ್ತೋಮಮಂ ಕಂಡಲಸಿದೆನದಿರ್ದೆಂ ಪೇಸಿದೆಂ ನೊಂದೆ 
ನೋರಂತನುಗೆಟ್ಟಿಂ ದೇವ... ರಕ್ಷಿಪ್ಪುದೆನ್ನಂ (ರಕ್ಲಾಶ. ೪೨). 
[ಅನ್ಯು + ಕೆಡು] 
ಅನುಗೆಯ್‌, ಅನುಕೆಯ್‌, ಅನುಗೈ (ಕ್ರಿ). ಸಿದ್ಧವಾಗು; ಸಜ್ಞಾಗು: 
ಮಾಟದ ತಲೆಯಿಟ್ಟಾಡುವನನಿನಿಸು ಪೋಲ್ಕನುಗೆಯ್ದಂ (ಪಂಪಭಾ. 
೧೦-೮೫) ; ಇಜಕಿಯಲನುಗೆಯ್ದ ಕೈ (ಗದಾಯು. ೪-೨೭) ; ಖಳ ರಾಹು 
ಬಂದು ಸಂಪೂರ್ಣ ಸುಧಾಂಶುವಂ ಪಿಡಿಯಲೆಂದನುಗೆಯ್ಯೆ (ಬಾಧಪು. 
೪-೩೫) ; ಮರದುಜುಗಲ ಕಟ್ಟಲೆಯಂ ಕಾರಿರುಳ್ಳಿತ್ತು ಸುಟಿಯಲನು 
ಗೆಯ್ವ ಗೂಗೆಗಳುಮಂ (ಕಬ್ಬಿಕಾ. ೨೩೪) ; ಸತ್ಪುತ್ರನೊಬ್ಬನ ಸಾಧಿಸುವೆ 


೧೪-೨೬); 


ಅನುಗೆಯ್ತ 


ನೆಂದೆನುತ ನಿರಹಂಕಾರನನುಗೆಯ್ದ (ಪ್ರಭುಲೀ. ೬-೧೫). ಅನುಕೆಯ್‌ : 
ಪೊಳೆನ ಕಕ್ಕಡೆ ಖಡುಗಕತ್ತಿ ಗಳನು ಭರದಿನನುಕೆಯ್ದು ಹೊಯ್ದಾಡಿದರು 
(ಸಾಳ್ವಭಾ. ೧೫-೧೨). ಅನುಗೈ : ಇನಮಂಡಲಮಂ ಪಿಡಿಯಲ್ಯ್ವನುಗೈ 
ಡೆಳ್ತಂದು (ಉದ್ಭಟಿ. ೫-೪೨) ; ಅಗ್ಗಳನು ಪದ್ಮಾವತಿಯ ಮನೆಗೆಂದೆಳಸಿ 
ಬರಲನುಗೈದು (ಜೀವಂಚ. ೩-೧೨) ; ಶಂಭುವ ನೋಡಿ ಪಾಡಲೆಂದನು | 5 
ಗೈದನು (ಸೌಂದಪು. ೫-೨೫). [ಅನ್ಯು* ಕೆಯ್‌] 

ಅನುಗೆಯ್ತ (ನಾ). ಯೋಗ್ಯವಾದ ಕೆಲಸ; ಒಳ್ಳೆಯ ಕೆಲಸ: 
ಬಿನಯದ ಬಿತ್ತು ಬಿನ್ನಣದ ಪೆರ್ಮೊಳೆ ಬಿಜ್ಜೆಯ ಬೇರ್‌ ವಿವೇಕದೊಳ್ಳೊ 
ನರನುಗೆಯ್ತದೊತ್ತರದ ದಾಂಗುಡಿ (ಚಿಕವಿ. ೩-೧೭). [ಅನ್ಮು * ಗೆಯ್ತ] 

ಅನುಗೆಯ್ಮೆ (ನಾ). - ಅನುಗೆಯ್ತ : ಅನುಗೆಯ್ಮೆಯಿನಜಮಣದಿಂ|10 
ವಿನಯಂ ವಿನಯದಿನಶೇಷಜನರಂಜನಮಾ ಜನರಂಜನದಿಂದೊಳ್ಳೆಸ 
ಮನಿತುಂ ಚಿಕೆದೇನರಾಯನೊಲ್ಮೆಯೊಳಿರ್ಕುಂ (ಅಪ್ರತಿ. ೯೫-೧೭). 

[ ಅನ್ಮು + ಗೆಯ್ಮೆ ] 

ಅನುಗೇಡು (ನಾ). ಅಸೌಕರ್ಯ ; ತೊಂದರೆ; ತೊಡಕು : ದಕ್ಷನ 
ಗಾದ ಕೊಜತೆಯನು ಹವ್ಯವಾಹನನಿಗಾದನುಗೇಡಂತಕನೆನಿಸುವವನಿಗಾ 15 
ದುರದೇಜುವನು ನೋಡಲು (ಕೈವಲ್ಯ. ೩-೯೨). [ಅನ್ನು * ಕೇಡು] 

ಅನುಗೈ "ಅನುಗೆಯ್‌? ನೋ. 

ಅನುಗೊಡು (ಕ್ರಿ). ಅವಕಾಶ ಕೊಡು; ಆಸ್ಪದವನ್ನು ಕೊಡು : 

_ ಕರುಣಿಸದಿರನುಗೊಡ( ಪಾಠಾಂ. ಅನುಗಿಡ]ದಿರಗಲದಿರು ಅನುಸರಿಸದಿರು 
(ಹಚಕಾ. ೯-೧೭) ; ಘನದೈನ್ಶಂಬಡುವರ್‌ ಗುರುತ್ವಗೆಡುವರ್‌ ಗ್ರಾಸಕ್ಕೆ 20 
ಕುಗ್ರಾಮವಾಗನುಗೊಟ್ಟರ್ಪರು ವೀಕ್ಷಣಕ್ಕೆ ಮುನಿವರ್‌ , ., ಮನುಜ 
ರ್ಗೆತ್ತಣ ನೀತಿಯೈ (ಸೋಮೇಶ. ೪೮). [ಅನ್ನು * ಕೊಡು] 

ಅನುಗೊಳ್‌, ಅನುಗೊಳ್ಳು (ಕ್ರಿ). ೧. ಕೈಕೊಳ್ಳು ; ಅಂಗೀಕರಿಸು : 
ಸಂಗವಿಲ್ಲದ ಸಂಬಂಧಸ್ವಯಮಪ್ಪ ಅನುಗ್ರಹವ ಅನುಗೊಂಬಂತೆ ಮಾಡಾ 
ಗುಹೇಶ್ವರಾ (ಅವಚಂ. ೧೬೬-೭೫೧). ಅನುಗೊಳ್ಳು : ೨. “ಯೋಗ್ಯ 25 
ನಾಗು” (ಗುನಿಮೋ. ೫). [ಅನ್ಮು ಕೊಳ್ಳ್‌) 

ಅನುಗೊಳಿಸು, ಅನುಕೊಳಿಸು (ಕ್ರಿ). ೧. ಅಣಿಮಾಡು ಸಿದ್ಧ 
ಪಡಿಸು; ಅನುಕೂಲಪಡಿಸು : ಬಸವರಾಜನು ಸಹಿತವೈತಂದಸಮ 
ಜಂಗಮವೋಲಗಂಗೊಟ್ಟಿ ಸವುಶಿರಲಾ ಸಮಯದಲಿ ಕೇಳಿಕೆಗಳನುಗೊಳಿಸಿ 
(ಬಸಪು. ೩೭-೨) ; ಭೋಜನಕೆ ಸಲುವುಪಕರಣವನಲ್ಲಲ್ಲಿಗೆಲ್ಲಕೆ ಚಳಚಳ |30 
ನನುಗೊಳಿಸಿದರು (ಭರಚ. ೪-೫೮); ಅನುಗೊಳಿಸಿ ಚಿಂದು ಜಕ್ಕಡಿ 
ಕೋಲಚಾರಿಗಳ್‌ . . . ನರ್ತಿಸುವ ನೃತ್ಯದಬಲಾಜನಂ ಕಣ್ಣೆಸೆದುದು 
(ಜಿಬಪು. ೨-೨೯). ೨. ಒದಗಿಸು; ಉಂಟುಮಾಡು: ಪದ್ಮಾವತಿ 
ಗಿಳಿಯಂದಂಬಡೆದು ನಿನಗೆ ತನೂಭವದೋಹಳಮಂ ತಾನನುಗೊಳಿಸಿ 
ದುದಿದು ನಿಕ್ಕುವಂ (ಜಯಕಾ. ೨-೪೫) ; ಜನಮನಿತುಮನರಸುಗೆಯ್ತದಿಂ | 35 
ಪೊರೆದಿಹದೊಳ್‌ ನೆನೆದಂ ಪರಸುಖಮನವರ್ಗನುಗೊಳಿಪಿರವಾವುದೆಂದು 
ಚಿಕದೇವೇಂದ್ರಂ (ಗೀತಗೋ. ೨-೮), ನಾರಾಯಣನಾದಿಕಾರಣನು 
ಆಯುರಾರೋಗ್ಯ ಶ್ಚರ್ಯವ ಚಿಕದೇವರಾಯನಿಗನುಗೊಳಿಸುವನು 
(ಹದಿಬ. ೧-೧೨). ೩. ಹೊಂದಿಸು; ಜೊತೆಗೊಳಿಸು ; ಜೋಡಿಸು; 
ಅಳವಡಿಸು : ವಿನುತ ಗಂಧಸುಮಾಲ್ಯಮಣಿಮಂಡನ ನವಾಂಬರಗಳಲಿ 
ಚಿತ್ತನನನು ಗೊಳಿಸಿ ಕೈವಶಕೆ ತಂದರು ದಿವಸ ದಿವಸದಲಿ (ತೊರರಾ. 
೧-೫-೫೧); ಕರ್ಣಾಟಕ ವ್ಯಾಕರಣ ಛಂದಸ್ಸಲಂಕಾರ ಶಬ್ದಂಗಳ ಅನು 
ಗೊಳಿಸಿ ವರ್ಣಕಕ್ಕಿಲ್ಲ ಲಕ್ಷಣಮೆಂಬ ಜನರ ನಾಣ್ಣುಡಿಯನಲ್ಲೆ ನಿಸಿ ಪೇಳ್ಗೆಂ 
ವಿನೂತನ ಕಾವ್ಯಮಂ (ಚಿಬಪು. ೧-೨೮) ; ಕುಟುಂಬಗಳ ಆದಾಯ 
ವನ್ನ ನುಸರಿಸಿ ಈ ಒಲೆಯನ್ನು ಅನುಗೊಳಿಸಬಹುದು (ಅಡುಸೌ. ೨೪). |45 
೪. ನಿಶ್ಚಯಿಸು ; ನಿರ್ಣಯಿಸು: ಘನಕುಚಶ್ರೀಪರ್ವತಾಗ್ರಗಳ 


೨೪೭ 


ಅನುಗ್ರಾಹ್ಯ 


ಕಂಡೆರ್ದೆಯೊಳನುಗೊಳಿಸಿದೆಂ ಧರೆಯೊಳು ಳ್ಳ ದಿವ್ಯಕ್ಷೇತ್ರವೆನಿತನಆ 
ಮುಕ್ತಿಗಳ್‌ ನಿನ್ನೊಳೊಳವೆಂದು ರಮಿಸುತ್ತಿರ್ದನಾ ಚೋಳನು (ಭಾವಚಿಂ. 
೩-೫೦). ೫. ಅನುಸರಿಸಿ ನಡೆ; ಹೊಂದಿಕೊಂಡು ನಡೆ : ಅನುಜಿಯ 
ರಕ್ಕಜು ಭಾವನ ಸಮ್ಮಾನ ತನುಜೆಯರೊಂದು ಸಂತೋಷ ಅನುಗೊಳಿ 
ಷಳಿಯಂದಿರುಚಿತದೊಳಿಪ್ಪತ್ತು 'ದಿನವಿದ್ದರಲ್ಲಿ ಮೈದುನರು (ಭರಚ. 
೫೯-೩). ಅನುಕೊಳಿಸು: ೧. ಕಳಚಿ ನೊಗನನು ತೆಗೆದು ಕಬ್ಬಿಯನಿಳುಹಿ 
ಪಡಿವಾಘೌಗಳ ಸರಿದನುಕೊಳಿಸಿ ಪಿಡಿಯಲು ಪಾಡಿಗೈದವು ಮರಳಿದೆಡಬಲಕೆ 
(ಕುವ್ಯಾದ್ರೋ. ೧೦-೩೩) ; ವೀರ ದೇವಾಂತಕ ... ಮಹೋದರಾಸುರ 
ವೀರಯುದ್ಧ್ಯೋನ್ಮತ್ತರನುಕೊಳಿಸಿದರು ಸಂಗರವ (ತೊರರಾ. ೬-೨೯ ಸೂ). 
[ ಅನುಗೊಳ್‌ + - ಇಸ್ಕು] 
ಅನುಗೊಳ್ಳು "ಅನುಗೊಳ್‌? ನೋ. 
ಅನುಗ್ರಹ (ನಾ). ೧. ಕೃಪೆ; ದಯೆ: ನಿಮ್ಮನುಗ್ರಹದಿನೀಗಳ್‌ 
ನಿಶ್ಚಯಂ .. . ಈ ನಿವೃತ್ತಿ ದೊರೆಕೊಂಡತ್ತು (ಸುಕುಮಾ. ೧೨-೧೫) ; 
ನಿಗ್ರಹಾನುಗ್ರಹಸಮಗ್ರೋದಗ್ರಬಲಶೌರ್ಯವಿಗ್ರಹಂ (ಬಸಪು: ೫೩-೨); 
ಶೇಷರಾಮಾಯಣವನೋದಿದರ್ಗಂತು ಕೇಳ್ದರ್ಗೆ ಕೈಗೂಡುವುದು ವೇದ 
ಪಾರಾಯಣ ಫಲಂ... ಶ್ರೀರಾಮಚಂದ್ರ ಮನನುಗ್ರ ಹದೊಳು (ಶೇಷರಾ. 
೨೯೩-೨೬). ೨. ಅಂಗೀಕಾರ; ಸ್ವೀಕಾರ. 
ಅನುಗ್ರಹವಾಗು - ಕೃಪೆಯಾಗು ; ದಯೆಯುಂಟಾಗು : ಮೇಲೆ 
ನಿರುಷಮವೇದಶಾಸ್ತ್ರವಿಶಾಲವಕ್ತೃಗಳಾದರಲ್ಲಿಂಮೇಲನುಗ್ರಹವಾಯ್ತು 
ಮುನಿಪ ವಸಿಷ್ಮನಿಂ ಬಳಿಕ (ತೊರರಾ. ೧-೮-೮೨). [ಸೆಂ.] 
ಅನುಗ್ರಹಂಗೆಯ್‌ (ಕ್ರಿ). ಕೃಷೆಮೋರು; ದಯೆಯನ್ನು ತೋರಿಸು: 
ಅನುಗ್ರಹಂಗೆಯ್ಗೆ ಕರುಣದಿಂ ಮುನಿನಿವಹಂ (ಆದಿಪು. ೧-೧೪). 
[ಅನುಗ್ರಹ * ಗೆಯ್‌ (೮ ಕೆಯ್ಮ್‌)) 
ಅನುಗ್ರಹಬುದ್ಧಿ (ನಾ). ಕೃಪಾಬುದ್ಧಿ; ದಯಾಬುದ್ಧಿ : ಅವನು ತನ್ನ 
ಶಿಕ್ಷಣದಿಂದ ಗರ್ನಿತನಾಗಿ ವಂಗಭಾಷೆಯನ್ನು ಅನುಗ್ರಹಬುದ್ಧಿಯಿಂದ 
ನೋಡಲಿಲ್ಲ (ಬಂಕಿಮ. ೧೧ ಮು). [ಅನುಗ್ರಹ * ಬುದ್ಧಿ] 
ಅನುಗ್ರಹಿಸು (ಕ್ರಿ). ಕೃಪೆಮಾಡು; ದಯೆತೋರು: ಪೊಂಪುಅಕಿ 
ವೋದ ಮಹಿಮೆಯದಗುಂತಿಯುದ್ದಾನಿಯ ಮಕುಟಬದ್ಧರನತಿಶುದ್ಧ 
ಕಟಾಕ್ಷವಿಕ್ಷೇಪದಿನನುಗ್ರಹಿಸುತ್ತುಂ (ಶಾಂತಿಪು. ೩-೫೧ ವ); ಎಮಗಭಯ 
ಮನನುಗ್ರಹಿಸಿ ಕಾಯಿರೇ (ಬಸಪು. ೫೬-೪೫) ; ಆತನ ಮಾಯಾಠಾಣದ 
ವಿದ್ಯಾವ್ರಾತವ ತನಗನುಗ್ರಹಿಸಿ ಭೇತಾಳನಿಫ್ನೇಶ್ವರರು ಕೊಟ್ಟರು 
(ನೋಹತ. ೧೧-೭೫) ; ಭಗವಂತನು ನಿನ್ನ ಪ್ರಾರ್ಥನೆಗೆ ಅನುಗ್ರಹಿಸಿ 
ಬಿಟ್ಟಿ ನಲ್ಲೇ (ಮೊಗ್ಗು. ೩೧). [ಅನುಗ್ರಹ * -ಇಸ್ಕು] 
ಅನುಗ್ರಾಮ (ನಾ). ದೊಡ್ಡ ಹಳ್ಳಿಗೆ ಸೇರಿದ ಸಣ್ಣ ಹಳ್ಳಿ; ಉಪ 
ಗ್ರಾಮ: ಹಾನುಂಗಲ್ಲಯ್ದೂಜಜ ಗ್ರಾಮಾನುಗ್ರಾಮದಲು (ಎಇ. x೪1, 
೪೦-೬೬; 1153); ಹಗರಿಟ್ಟಗೆ ೩೦೦ ಅ ಗ್ರಾಮಾನುಗ್ರಾಮದಲು 
ಚಂದ್ರಾರ್ಕ್ಯತಾರಂಬರಂ ಸಲ್ವಂತಾಗಿ ಪ್ರತ್ಯೇಕ ವೊಂದೊಂದು ಹೊಂನಂ 
ಕೊಟ್ಟಿರು (ಸೌಇಇ. XV, ೧೪೩-೨೬; 1181). [ಸೆಂ] 
ಅನುಗ್ರಾಹಿಸು (ಕ್ರಿ). ಉಪದೇಶಿಸು: ಪಂಡಿತನೊಡನಮೃತಾಕ್ಷರ 
ಗಂಡೂಷಮನುಗುಲ್ವ ತೆಜದನುಗ್ರಾಹಿಸೆ ಭೂಮಂಡಳಪತಿ ತಾರ್ಕಿಕರೆರ್ದೆ 
ಗೊಂಡುದುಪನ್ಯಾಸಮಾ ಸಭಾಮಂಡಲದೊಳ್‌ (ಶಾಂತಿಪು. ೮-೧೪೯). 
[ಅನುಗ್ರಾಹ + -ಇಸ್ಕು] 
ಅನುಗ್ರಾಹ್ಯ (ಗು). ಅನುಗ್ರಹಕ್ಕೆ ಯೋಗ್ಯವಾದ ; ಉಪಕಾರಕ್ಕೆ 
ಪಾತ್ರವಾದ : ದಯಾಡತ್ತಿಯೆಂಬುದುಮನುಕಂಪೆವೆರಸನುಗ್ರಾಹ್ಶ ಮಪ್ಪ 
ಪ್ರಾಣಿಗಳ್ಳೆ ಶ್ರಿಶುದ್ಧಿಯಿನಭಯದಾನಮಂ ಕುಡುವುದು (ಚಾವುಂಉ. 
೨೨೯). [Ao.] 


ಅನುಗ್ರಾಹೈ 


ಅನುಗ್ರಾಹೈೆ (ನಾ). ಅನುಗ್ರಹಕ್ಕೆ ಯೋಗ್ಯಳು ; ಉಪಕಾರಕ್ಕೆ 
ಪಾತ್ರಳು: ಅತ್ಯಂತ ಶುಚಿಗಳೇಕಾಂತನಿವಾಸ ನಿರತಿಶಯಚರ್ಯಾನುಪೂರ್ವ 
ಕಮನುಗ್ರಾಹ್ಯೈಯರಾರ್ಗಮೆಆಗುವರಲ್ಲರ್‌ (ಶಾಂತಿಪು. ೨-೮೧ ವ). 
[ಸೆಂ. ಅನುಗ್ರಾಹ್ಯಾ) 


ಅನುಚಣ (ನಾ). ಒಬ್ಬ ಅಧೀನ ಅಧಿಕಾರಿಗೆ ಅಧೀನನಾದವನು. | 5 


"ಅನುಚಣಗೆಯ್‌' ಪರಾ. [ಆ ಸಂ. ಅನುಕ್ಷಣ ?] 
ಅನುಚಣಗೆಯ್‌ (ಕ್ರಿ). ಒಬ್ಬ ಅಧೀನ ಅಧಿಕಾರಿಗೆ ಅಧೀನನಾಗಿ 

ಅಧಿಕಾರಮಾಡು : ತೈಲಪದೇವರಸರು ಬನವಾಸೆ ಪಂನಿಚ್ಛಾಸಿರಮುಮಾ 

ನಾಳುತ್ತಮಿರೆ ನಾಗರಖಂಡಕೆಪ್ಪತಕ್ಕೆ ಶ್ರೀಮದಲುವರವೆಗ್ಗಡೆ ತಿಕ್ಕಿ 


ಮೆಯ್ಯನುಯನುಚಣಗೆಯ್ಯುತ್ತಮಿರಲು (ಕಣ. 3೪, ೪೮-೧೯ ; 1247). |10 


[ಅನುಚಣ * ಗೆಯ್‌ (ಆ ಕೆಯ್‌,)] 
ಅನುಚರ (ಗು). ೧. ಅನುಸರಿಸಿ ನಡೆಯುವ ; ಜೊತೆಯಲ್ಲಿ ಬರುವ. 
(ನಾ). ೨. ಸೇವಕ; ಸಹಾಯಕ ; ಜೊತೆಗಾರ: “ಅನುಜೀವೀ, 
ಸಹಾಯಃ , ಸೇವಕ , ಅನುಚರಃ , ಅನುಗಃ --೫ ಓಲಗಿ ಗ] ಕಾಜಂ ? 


೨೪೮ 


(ಹಲಾಯು. ೭೦-೨೭೪) ; ಅನುಚರನವೊಲಾಲೋಕಮಂ ಪತ್ತುವಿಟ್ಟೋ |15 


ಸರಿಸಿತ್ತಾನೇಗದೊಳ್ವಾಸರಂ (ಕಾದಂಉ. ೮೧೮); ಅನುಚರನು ಬಂದುಸುರೆ 
ಬಸವೇಶ್ವರಂ ಬಂದು ವಿನಯದಿಂ ಪರಿದ ಲಿಂಗವ ತರಿಸಿ ಕೊಡಿಸಲ್ಳೆ 
(ಪ್ರೌಢರಾ. ೨-೧೯). [ಸೆಂ.] 

ಅನುಚರಿ (ನಾ). ಅನುಸರಿಸಿ ನಡೆಯುವವಳು ; ಸಖಿ; ಒಡನಾಡಿ; 
ಜೊತೆಗಾತಿ: ಅನುಚರಿವೊಲ್‌ ಸಂಜೆ ಸಂಜಾತರಕ್ತಾಂಬರದಿಂದಂ ಬಾಸ 
ಣಿಪ್ಪ್ರಂತೆಸೆದುದಸದಳಂ ಸಾಂದ್ರ ಶೋಣಾಂಶುಜಾಲಂ (ಕಾದಂಉ. ೮೧೮). 

[ಸಂ. ಅನುಚರೀ] 

ಅನುಚಿತ (ಗು). ೧. ಉಚಿತವಲ್ಲದ; ಯೋಗ್ಯವಲ್ಲದ : ನಮ್ಮ ದೇಶ 

ದಲ್ಲಿ ವಿಶ್ವವಿದ್ಯಾನಿಲಯದ ಪದವಿಗಳಿಗೆ ಅನುಚಿತಪ್ರಾಧಾನ್ಯ ಬಂದುಬಿಟ್ಟದೆ 


ತ 


(ಶಿಕ್ಷದ. ೩೪೫). ೨. ವಿಲಕ್ಷಣವಾದ. "ಅನುಚಿತದಾನಿತನ? ಪರಾ. |25 


(ನಾ). ೩. ಉಚಿತವಲ್ಲದಿರುವುದು; ಯೋಗ್ಯವಲ್ಲದಿರುವುದು : 
ಹೀನಂಗೆ ಮತಿಯಿಲ್ಲ ದೀನಗನುಚಿತವಿಲ್ಲ (ಸರ್ವಜ್ಞ. ೧೫೪). [ಸಂ.] 
ಅನುಚಿತದಾನಿ (ನಾ). ೧. ಉಚಿತವರಿಯದೆ ದಾನಮಾಡುವವನು. 
೨. ವಿಲಕ್ಷಣವಾಗಿ ದಾನಮಾಡುವವನು. "ಅನುಚಿತದಾನಿತನ?' 
ಪರಾ. [ಅನುಚಿತ * ದಾನಿ] 

ಅನುಚಿತದಾನಿತನ (ನಾ). ೧. ಉಚಿತವಲ್ಲದ ಔದಾರ್ಯ. ೨. ವಿಲ 
ಕ್ಷಣವಾದ ದಾನಶೀಲತೆ: ಆ ವಿರಿಂಚಿ ಭವಾದಿಗಳ ಕುಲದೈವವೆತ್ತಲು 
ಬಲಿಯ ಬಾಗಿಲ ಕಾವಲೆಂಬರದೆತ್ತಲನುಚಿತದಾನಿತನವೆಂದ (ನಿಭಾಗ. 


೮-೨೦-೬). [ಅನುಚಿತದಾನಿ * -ತನ] 


30 


ಅನುಚಿತವೃತ್ತ (ನಾ). [ಕಾವ್ಯವಿಸಾ] ಒಂದು ಕಾಮ್ಯದೋಷ : “ಅನು |35 


ಚಿತನೃತ್ತ - (1). ಛಂದಸ್ಸಿಗೆ ಅನುಸಾರಿಯಾಗಿದ್ದರೂ ಕಿನಿಗೆ ಶ್ರಾವ್ಯ 
ವಲ್ಲದೆ ಇರುವುದು. (11). ರಸಕ್ಕೆ ಅನುಗುಣವಲ್ಲದ ವೃತ್ತವನ್ನು ಉಪ 
ಯೋಗಿಸಿರುವುದು ” (ಕೈಪಿಡಿ. ೨೨೮). [ಅನುಚಿತ + ವೃತ್ತ] 


ಅನುಚಿತಾರ್ಥ (ನಾ). [ಕಾವ್ಯಮಾ] ಪದದೋಷಗಳಲ್ಲಿ ಒಂದು: 


“ ಅನುಚಿತಾರ್ಥ - ಹೇಳಬೇಕೆಂದಿರುವ ಅರ್ಥದ ಸ್ವಾರಸ್ಯವನ್ನು ಕೆಡಿಸು |40 


ವುದು” (ಕೈಪಿಡಿ. ೨೨೭). [ಅನುಚಿತ ಅರ್ಥ] 

ಅನುಚಿತಾನ್ವಯ (ನಾ). ೧. ಸರಿಯಲ್ಲದ ಅನ್ವಯ ; ಹೊಂದಿಕೆ 
ಯಾಗದ ಜೋಡಣೆ. ೨. [ಕಾವ್ಯಮಾ] ವಾಕ್ಯದೋಷಗಳಲ್ಲಿ 
ಒಂದು: ವೃತಿಕೀರ್ಣ ಪದಕ್ರಮಮನುಚಿತಾನ್ವಯಂ ವ್ಯವಹಿತಾನ್ವಯಂ 


ತಾನದು ದಲ್‌ ಮತಿ ಸಮ್ಮೋಹಮನಿದಿರವರ್ಗೆ ತೊಡರ್ಚಲ್ಪೇಟಕ್ವೊಡಲ್ಲಿ | 45 


ಗಲ್ಲದು ದೋಷಂ (ಕಾವ್ಯಾವ. ೪೫೬). [ಅನುಚಿತ * ಅನ್ವಯ] 


ಅನುಜೀವ 


| ಅನುಚಿತೆ (ನಾ). ಅಯೋಗ್ಯಳು; ಅಕ್ರಮವಾದ ನಡವಳಿಕೆಯುಳ್ಳ 
ವಳು : ವಿರಸೆಯರು ವಿಶ್ವಾಸಘಾತಕಿಯರು ವಿಕಾರಿಯರನುಚಿತೆಯರಸ್ಥಿರ 
ಚರಿತೆಯರು ವಿಗಡೆಯರು (ಬಸಪು. ೪೦-೫೩). (ಸಂ. ಅನುಚಿತಾ] 
ಅನುಚ್ಛೆಷ್ಟ (ಗು). ೧. ಎಂಜಲಲ್ಲದ; ಉಚ್ಛಿ ಸ್ಟವಲ್ಲದ. (ನಾ). 
೨. ಶುಚಿಯಾದದ್ದು : “ಪ್ರಯತಃ, ಅನುಚ್ಛಿಷ್ಟಃ - ಈ ೨ ಶುಚಿ? 
(ಹಲಾಯು. ೬೭-೨೪೮). [ಸಂ.] 
ಅನುಚ್ಛೇದ (ನಾ). ೧. ನಾಶವಾಗದಿರುವುದು; ನಾಶವಲ್ಲದುದು; 
ಹಾಳಾಗದಂಥದು. ೨. ಲೇಖನ ಅಥವಾ ಪ್ರಬಂಧದ ಒಳವಿಭಾಗ; 
ಪ್ರಕರಣ : ಮೈಸೂರಿನ ಭಾಷೆ (ಅನುಚ್ಛೇದ. ೯೫-೧೦೬) ; ಈ ವಿಭಾಗೆ 
ದಲ್ಲಿ, ಮೈಸೂರ ಹೊರಗಿನ ಕನ್ನಡಪ್ರದೇಶವನ್ನು ಹಕ್ಕಿಯನೋಟದಿಂದ 
ನೋಡಿದೆ (ಕಒಸಾ. ೧೫೪). (ಸಂ.] 
ಅನುಜ (ಗು). ೧. (ತನ್ನ) ತರುವಾಯ ಹುಟ್ಟಿದ; ಅನುಸರಿಸಿ 
ಹೆಟ್ಟಿದ. (ನಾ). ೨. ತಮ್ಮ: “ಕನಿಷ್ಠ, ಅವರಜಃ, ಅನುಜಃ - ಈ 
೩ ತಮ್ಮಂ' (ಹಲಾಯು. ೮೩-೩೫೨); ಅನುಜಸಮೇತನೊಳಂತಕತನಯ 
ನೊಳನುಜವ್ಯಪೇತನೀಗಳ್‌ ದುರ್ಯೊೋಧನನಳುಪಿ ಸಂಧಿಗೆಯ್ದೊಡೆ ಮುನಿ 
ವರ ಮೆಚ್ಚುವರ ಮನಕೆ ಪಕ್ಕಾಗಿರೆನೇ (ಗದಾಯು. ೫-೪೮). [ಸಂ] 
ಅನುಜನ್ಮ (ನಾ). - ಅನುಜ: ಸನ್ಮತಿಯ ನುಡಿಯಂ ಕೇಳ್ದು ಮುನಿದು 
ಸಂವೃತಾಕಾರನುಂ ನಿಭೃತೇಂಗಿತನುಮಾಗಿ ದಕ್ಷಜನೋಪಲಕ್ಷಿತಾಕೂತನ 
ಪರಾಜಿತಾನುಜನ್ಮಂ ನುಡಿವಾಗಳ್‌ (ಶಾಂತಿಪು. ೨-೫೧ ವ). [ಸಂ.] 
ಅನುಜಾತೆ (ನಾ). - ಅನುಜ: ಅನುಜಾತನಾದನಾತಂಗನಿಮಿಷಗುರು 
ವೆನಿಪ ನಿಂಬದಣ್ಣಾಧಿಪಂ (ಕಇಆ. ೩-೨-೬೫ ; 1058). [ಸಂ.] 
ಅನುಜಾತೆ (ನಾ). (ತನ್ನ) ತರುವಾಯ ಹುಟ್ಟಿದವಳು ; ಅನುಸರಿಸಿ 
ಹುಟ್ಟಿದವಳು ; ತಂಗಿ: ಅತನಂ ಮುಳಿದು ನೀಂ ಕೊಂದು ನಿನ್ನನು 
ಜಾತೆಗೆ ವೈಧವ್ಯದೀಕ್ಷೆಯಂ ಕುಡುವುದು ಚದುರಲ್ಲ (ಪಂರಾಮಾ. 
(ಸಂ. ಅನುಜಾತಾ] . 
ಅನುಜಾಯ್‌ “ಅನುಜಾಯಿ' ಕೋ. 
ಅನುಜಾಯಿ, ಅನುಜಾಯ್‌ (ನಾ). [ಸಂಗೀತ] ತಾಳಲಯ ವಿನ್ಯಾ 
ಸದಲ್ಲಿ ಅಥವಾ ತಾಳವಾದ್ಯವನ್ನು ಬಾಜಿಸುವುದರಲ್ಲಿ ಒಂದು 
ಪ್ರಮ (7): ಭಣಿತೆ ಬೆಡಂಗು ಕಾಕು... ಕೊಂಕಣುಕನುಜಾಯಿ ಗೀತಿ 
ಜತಿ... ಕಳೆಯೆಂಬಿನಂ ಮೆಆಕಿದು ಬಾಜಿಸಿದಂ ಮುರವೈರಿ ವಾಸಮಂ 
(ಜಗವಿ. ೫-೩); ಪೊಸದೇಸಿ ಪಜ್ಜಳಿಸೆ ಪಂಜಳಂ ಪಲ್ಲಯಿಸೆ ಮಿಸುಗುತಿರ 
ಲನುಜಾಯಿ ಹೂಂಕಾರವೊತ್ತರಿಸೆ (ಆನಾರ. ೧೮೨-೬) ; ಮದ್ಮಳಿಗಂ ತನ್ನ 
ಮದ್ಮಳೆಯಂ ತೆಗೆದುಕೊಂಡು... ಬಾರನೋರಣದಿಂ ಬಿಗಿದು ಕಟ್ಟಳಿಗೆ 
ತಂದು ಎಡಗೈ ಬಲಗೈ ಗಳ ಪಾಡುತಪ್ಪದೆ ಜಾಯಿ ಅನುಜಾಯಿಗಳ ಜೋಕೆ 
ಜಾಜದೆ ಬಂಧದ ಚಂದವಳಿಯದೆ ತಾಳದ ಕಟ್ಟಳೆ ಕೆಡದೆ , . . ಬಾಜಿಸು 
ತಿರ್ದಂ (ವಿರೂಪಾ. ಆಂ ವ) ; ಲಳಿತ ಗಾಢ ಮಿಠಾಯಿ ಲಂಘಿತ ತಾಕು 
ಜಾಯನುಜಾಯಿ . . . ವಳಿ ಸುರಂಗಿತಮಾಯತಂ ವಣಿ ಕಂಪಿತಂ ಹಳು 
ನಾಯಿ ಜೊಕ್ಕಳಮನುದ್ಗತವೃತ್ತಿಪಾಳಿವ ಮೋಸ್ಷಮಿಂಫುಲ್ಲಯಾಸ್ಪ್ರದಂ 
» « ಬೆಡಂಗಮರೆ ಬಾಜಿಸುತೆ ಚಾರುವೀಣೆಯಂ (ವೃಷವಿ.೧೧-೯, ೧೦). 
ಅನುಜಾಯ್‌ : ಗತಿ ಗಹಗಹಿಸಲ್‌ ಕಳಸೋನ್ನತಿಗಮಕಂ ವಹಣಿ 
ಕೊಂಕುಜಾಯರ್‌ ನುಣ್ಬನುಜಾಯ್‌' [ಪಾಠಾಂ. ನುಣ್ಣೆನುಜಾಯ್‌] ಜತಿ 
ನೇವಣಿಮಿಗೆ ಸೊಂಪಾಹತ ಕಂಪಿತಮುಣ್ಮೆ ಪಾಡಿದಂ ಮುನಿಯಷಭಂ 
(ವೀರವಿ. ೬-೯೦). (ಸಂ. ಅನುಜಾತಿ ?] 
ಅನುಜೀವ (ನಾ). ಅನುಜೀವಿ : ತನ್ನೊಡವಂದ ಮ್ಲೇಚ್ಛ ರಾಜರಂ 
ರಾಜರಾಜಾನುಜೀವಾನುವೃತ್ತದಿಂ ಕೃತಾರ್ಥರ್ಮಾಡಿ (ಶಾಂತಿಪು 


[ಸೆಂ.] 


೧೦-೧೬೮ ವ). 


೧೧-೬೧ ವ). 


ಅನುಜೀನಿ 


ಅನುಜೀನಿ (ಗು). ೧. ಬೇರೊಂದು ಆಶ್ರಯದಲ್ಲಿ ಬದುಕುವ. (ನಾ). 
೨. ಸೇವಕ; ಆಳು: “ಅನುಜೀನೀ, ಸಹಾಯಃ, ಸೇವಕಃ, ಅನುಚರಃ, 
ಅನುಗಃ - ಈ ೫ ಓಲಗಿ£ಗ]ಕಾಜಂ? (ಹಲಾಯು. ೭೦-೨೭೪) ; ಆಳ್ವನ 
ಮನಮನಆಿವನುಜೀವಿಗಳಂತೆ (ಶಾಂತಿಪು. ೪-೨೫ ವ). 
[ಸಂ. ಅನುಜೀವಿನ್‌] 
ಅನುಜೀವಿವೃತ್ತ (ನಾ). ಸೇವಕತನ; ಸೇವಾವೃತ್ತಿ : ಅನುಜೀವಿವೃತ್ತ 
ದಿನನುವರ್ತಿಸುವ ಸೇವಾವಿಚಕ್ಷಣಪ್ರೀಣನಕರಮಪ್ಪ ಜೀವಿಕಾಪ್ರಸ್ತಾವ 
ದೊಳ್‌ (ಶಾಂತಿಪು. ೭-೧೨೮ ವ). [ಅನುಜೀವಿ + ವೃತ್ತ] 
ಅನುಜೆ (ನಾ). - ಅನುಜಾತೆ: ಅನುಜೆಯರೊಳ್‌ ಕಾಶ್ಮಪಿ ಮಯ್ದು 
ನರ್ಕೆಳೊಳ್‌ ಸೋಮಶರ್ಮನ್‌ . . . ಎನಿಸಿದರಂ ಕಥೆಯೊಳಾದೊಡಂ 
ಕೇಳ್ಬಜಕಿಯಂ (ಸುಕುಮಾ. ೨-೫೪) ; ಬಟಿಕಿಕಭಯರುಚಿಯುಮನುಜೆಯ 
[ಪಾಕಾಂ. ವನುಜಾ] ಸಹಿತಂ ಕ್ರಮದಿಂದಂ ಪೊಜಮಟ್ಟು (ಯಶೋಚ. 
೪-೬೬). [ಸಂ. ಅನುಜಾ] 
ಅನುಜ್ಜಿಸು (ಕ್ರಿ). ಅಪ್ಪಣೆಮಾಡು ; ಸಮ್ಮತಿಕೊಡು : ಮುದದಿಂದೆ | 
ರಂಭೆಯಂ ಕರೆದು ನೀಂ ಶ್ವೇತಂಗೆ ಮೊದಲನುಚ್ಚಿಸಿದೆ ನೀನೇ ಭಕ್ತೆ ಭಲ|15 
ಕೆಂದು ಶ್ವೇತನಂ ಮನ್ನಿಸಿದನು (ಚೆಬಪು. ೫೧-೩೨). [ಅನುಜ್ಞೆ -ಇಸ್ಕು] 
ಅನುಜ್ಞೆ (ನಾ). ೧. ಅನುಮತಿ; ಒಪ್ಪಿಗೆ. ೨. ಆಜ್ಞೆ; ಅಪ್ಪಣೆ: 
ನೀನೆ ಗುರುವಲ್ಲದೆನಗಿನ್ನಾರುಪೇಸ್ಷಿಸದನುಚ್ಚಿಯಂ ಕೊಡುವುದು (ಚೆಬಪು. 
೫೧-೨೧) ; ಕಾಲಿನ ಮಾನಖಂಡದ ಸ್ನಾಯುವಿಗೆ ಮುದುರಲು ಅನುಜ್ಞೆ 
ಯಾಗಿ ಕಾಲು ಮಡಚುವುದು (ಬಾಲಪ್ರ. 1, ೫೪೮). [ಸಂ. ಅನುಜ್ಞಾ] 
ಅನುತರ್ಷ (ನಾ). ೧. ಬಾಯಾರಿಕೆ. ೨. ಬಯಕೆ; ಉತ್ಕಟವಾದ 
ಇಚ್ಛೆ. ೩. ಮದ್ಯವನ್ನು ಕುಡಿಯಲು ಬಳಸುವ ಪಾತ್ರೆ; ಮಧು 
ಪಾತ್ರೆ: “ಗರ್ಹಕಃ, ಅನುತರ್ಷಃ, ಚಷಕಃ, ಸರಕಃ - ಈ ೪ ತಿಳಿ 
ವಟ್ಟಿಲ್‌ ? (ಹಲಾಯು. ೫೪-೧೭೨). ೪. ಕುಡಿತ. ೫. ಮದ್ಯ. [ಸಂ-] 
ಅನುತರ್ಷಣ (ನಾ). - ಅನುತರ್ಷ ೩. [ಸಂ.] 
ಅನುತಾಪ (ನಾ). ೧. ಮಾಡಿದ ತಪ್ಪಿಗಾಗಿ ಪಡುವ ಸಂಕಟ; ಪಶ್ಚಾ 
ತ್ತಾಪ. ೨. ಸಹಾನುಭೂತಿ; ಕನಿಕರ. ೩. ಬೇಗೆ; ಸಂತಾಪ: 
ಬೆಚ್ಚಿ, ಬೆಗಡುಗೊಂಡು ಅನುತಾಪವೇಜಕಿ ವಿರಹಂ ಹೊಮ್ಮಿ ಕಣ್ಣೆಟ್ಟಗಲ 
ಲಾಜದೆ (ಬಸರ. ೪-೨೬) ; ಕೋಪದಲಿ ಮುನ್ನೋತುಕೊಂಡಿಹ ತಾಪಸಂ 
ನಡೆತಂದು ಮನದನುತಾಪವಳಿದಷ್ಟಾಂಗವೆಜಗುತ ನಮಿಸಿ ಕೈಮುಗಿದು 
(ಬಸಪು. ೧೮-೬೯) ; ಕರೆದಕೊಬ್ಬರನೊಬ್ಬರುಜ! ಧಿಕ್ಕರಿಸಿದರು ತಮ್ಮೊಬ್ಬ 
ಕೊಬ್ಬರ ಬಿರುದ ಹಿಡಿದರು ಬಯ್ದರಪಮಾನಾನುತಾಪದಲಿ (ಕುವ್ಯಾಗ. 
೧-೨೪). [Ao.] 
ಅನುತಾಪಗೊಳ್ಳು (ಕ್ರಿ). ಸಂಕಟಪಡು ; ಪಶ್ಚ್ರಾತ್ತಾಪಗೊಳ್ಳು: ತನ್ನ 
ತಪ್ಪಿಗಾಗಿ ಅವನು ಅನುತಾಪಗೊಂಡು ಕ್ಷಮೆಬೇಡಿದನು (ರೂಢಿ)... 
[ಅನುತಾಪ + ಕೊಳ್ಳು, (ಆ ಕೊಳ್ಳ್‌)] 
ಅನುತಾಪಪಡು (ಕ್ರಿ). ಕನಿಕರಿಸು; ಸಹಾನುಭೂತಿಯನ್ನು] 
ತೋರು: ಪರರ ಸಂಕಟವನ್ನು: ಕಂಡು ಅನುತಾಪಪಟ್ಟು, ಅವರಿಗೆ 
ಸಹಾಯಮಾಡಬೇಕು (ನೀತಿಚಿಂ. ೧೩-೨೧). [ಅನುತಾಪ* ಪಡ್ಡು] 
ಅನುತಾಪಿ (ನಾ). ೧. ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಪಡು 
ವವನು. ೨. ಸಹಾನುಭೂತಿಯುಳ್ಳವನು; ಕನಿಕರದಿಂದ ಕೂಡಿ 
ದವನು. (ಸಂ. ಅನುತಾಸಿನ್‌] 
ಅನುಶಾಳೆ (ನಾ). [ಸಂಗೀತ] ಒಂದು ಬಗೆಯ ತಾಳ: ಭಂಗತಾಳ | 
* ಅನುತಾಳವೆಂಬಾಜು ವರ್ಗಸಂಖ್ಯಾಭೀದಮಾಗಿಹವೆಂದು ಪೇಳ್ವ 
ಭರತಶಾಸ್ತ್ರ ಪ್ರನೀಣರಪ್ಪ ತಾಳಧಾರಿಗಳಿಂ (ವಿವೇಕ. ೨೩೮). 
(ಸೆಂ. / ತಮಿ. ಅನುತಾಳಂ] 


5 


20 


| 


30 


| 


140] 
(| 


45 


೨೮೪೯ 


ಅನುದಿನಂ 


ಅನುತ್ಯಟ (ಗು). ೧. ಉತ್ಸಟಿವಲ್ಲದ; ಸಾಧಾರಣವಾದ. (ನಾ). 
೨. ಸಂಕ್ಷೇಪ; ಸಂಗ್ರಹ: “ಸಂಗ್ರಹಮನುತ್ಯಟಂ ಸಂಕ್ಷೇಪಮುಂ ಸಮಾ 
ಹಾರಮೆನೆ ಹವಣಿಸಲ್ಪಕ್ಕು ನಾಮಂ  (ಮಂಗರಾ. ೧೩೨-೨೪). (ಸಂ. 
ಅನುತ್ತಮ (ಗು). ತನಗಿಂತ ಬೇರೆ ಉತ್ತಮ ವಸ್ತುವಿಲ್ಲದ; 
ಅತ್ಯುತ್ತಮವಾದ : *. . . ನಿನಗೆ ಬಗೆಯೊಪ್ಪೆ ರಚಿಸುವೆನನುತ್ತಮಂ 
ಪರ್ನಕುಟಿಯಂ ? (ಶ್ರೀರಾಮಾ. ೧೯೬-೫೬) ; ಅವನ ಕವಿತಾಶಕ್ತಿ 
ಅನುತ್ತಮವಾಗಿದೆ (ಕಸ್ತೂರಿ: ೪-೬, ೭೪; 1964). [ಸೆಂ] 
ಅನುತ್ತರ (ಗು). ೧. ಅತ್ಯುತ್ತಮವಾದ; ಶ್ರೇಷ್ಠವಾದ. ೨. ಕೀಳಾದ; 
ಹೀನವಾದ. ೩. ದಕ್ಷಿಣದಿಕ್ಳ್‌ ನ್ನ. ೪. ಮರುಮಾತಿಲ್ಲದ; 
ನೀರವವಾದ; ಮೌನವಾದ. ೫. ಪ್ರತ್ಯುತ್ತರಕ್ಕೆ ಯೋಗ್ಯವಲ್ಲದ; 
ಅವಶ್ಯವಿಲ್ಲದ. (ನಾ). ೬. ಉತ್ತರದಿಕ್ಳಲ್ಲದುದು; ದಕ್ಷಿಣ ದಿಕ್ಕು. 
೭. ಅಸಂಬದ್ಧವಾದ ಪ್ರತಿವಚನ ; ಹೊಂದಿಕೆಯಿಲ್ಲದ ಪ್ರತ್ಯು 
ತ್ತರ; ನೇರವಲ್ಲದ ಉತ್ತರ. ೮. ಬಾಯಿಗೆ ಬಂದುದನ್ನು ಗಳಹು 
ವವನು. ೯. ಸ್ಥಿರ; ದೃಢ. ೧೦. [ಜೈನ] -.ಅಣೂತ್ತರೆ. [ಸಂ.] 
ಅನುತ್ತರೀಯ (ಗು). ಉತ್ತರೀಯವಿಲ್ಲದ; ಮೇಲುಹೊದಿಕೆ 
ಯಿಲ್ಲದ. "ಅನುತ್ತರೀಯ ಕಂಟಿಕ? ಪರಾ. [ಸಂ.] 
ಅನುತ್ತರೀಯಕಂಟಕ (ನಾ). ಮೇಲುಹೊದಿಕೆ ಇಲ್ಲದಿರುವುದ 
ರಿಂದ ಆಗುವ ತೊಂದರೆ (?): ಅನೇಕ ರುಚಿ ವಿಚಿತ್ರ ನೇತ್ರ ವಿಶಿಖಾತಿ 
ರುಚಿರಪ್ರಾಂತ ಕುಂತಮನುತ್ತರೀಯಕಂಟಕಮತಿಸುಭಟಮದೋತ್ಕಂಠ 
ಮಿದು ಕರ್ಣಾಟಬಲಂ (ಆದಿಪು. ೧೩-೪೫ ವ). 
[ಅನುತ್ತರೀಯ + ಕಂಟಕ] 
ಅನುದಾತ್ತ (ಗು). ೧. ಉದಾತ್ತವಲ್ಲದ. ೨. (ವೇದಗಳನ್ನು ಹೇಳು 
ವಾಗ) ತಗ್ಗಿನಲ್ಲಿ ಉಚ್ಚರಿಸುವ ಒಂದು ಬಗೆಯ ಸ್ವರ: ಸುರು 
ಚಿರೋದಾತ್ತಾನುದಾತ್ತಸ್ವರಿತ ತತಪ್ರಚಯಂಗಳಿಂ ಪುಗೆ ಬೆರಸಿ ಪದವರ್ಗ 
ಕ್ರಮಾದಿಗಳ್ಳೆದೆ ಕೂಡಿರಲು ( ಬಸಪು. ೫೫-೫೧); ವೇದದಲ್ಲಿ ಹೇಳಲ್ಪಡುವ 
ಉದಾತ್ತಾನುದಾತ್ತ ಸ್ವರಿತ ಪ್ರಚಯಗಳೆಂಬ ಸ್ವರಗಳು ಬ್ರಹ್ಮಯಜ್ಞದಲ್ಲಿ 
ವೇದಜಪಕ್ಕೆ ಉಪಯೋಗವೇ ಹೊರತು ಅರ್ಥಜ್ಞಾನಕ್ಕೆ ಉಪಯೋಗ 
ವಿಲ್ಲವೆಂದು ನಿರ್ಣಯಿಸಿದ್ದಾರೆ (ಹಿಂದಸಾ. ೧೪೯). [ಸಂ.] 
ಅನುದಾರ (ಗು). ೧. ಉದಾರವಲ್ಲದ; ಔದಾರ್ಯವಿಲ್ಲದ; ಧಾರಾಳ 
ವಿಲ್ಲದ; ಘನತೆಯಿಲ್ಲದ. (ನಾ). ೨. ಲೋಭಿ; ಜಿಪುಣ. "ಅನು 
ದಾರತೆ' ಪರಾ [ಸಂ.] 
ಅನುದಾರತೆ (ನಾ). ಔದಾರ್ಯವಿಲ್ಲದಿರುವುದು ; ಧಾರಾಳವಿಲ್ಲದಿರು 
ವುದು : ಅಸಹನೆಯು ಅನುದಾರತೆಯ ಕುರುಹು (ದಾಬುತ್ತಿ. ೪); ಅನು 
ಯಾಯಿ, ವಿರೋಧಿ ಎಂಬ ದೃಷ್ಟಿಯಿಂದ ದೇಶದ ಜನರನ್ನು ಇಬ್ಭಾಗಿಸುವ 
ಅನುದಾರತೆಯಿದೆ (ಸಾಸಮಾ. ೨೮). [ಸಂ. ಅನುದಾರತಾ] 
ಅನುದಿನ "ಅನುದಿನಂ'? ನೋ. 
ಅನುದಿನಂ, ಅನುದಿನ (ಅ). ಪ್ರತಿಯೊಂದು ದಿವಸವೂ; ನಿತ್ಯವೂ : 
ಅನುದಿನಮೊರ್ವಳೆ ಗೀರ್ವಾಣನಾಥವಧು ನಾಕೆಲೋಕದಿಂ ಬಂದು 
(ಶಾಂತಿಪು. ೯-೧೮೧) ; ತದ್ವಿಶ್ವಪತಿಯ ತೇಣೋಮೂರ್ತಿಯದನನುದಿನಂ 
ಧ್ಯಾನಿಸೆಂದು (ಪದ್ಮರಾ. ೧೨-೧೮) ; ಕೈಯೊಳ್ಳೈ ಲಾಸಮೆಂಬೀ ನುಡಿಯ 
ನನುದಿನಂ ಪೇಟ್ವ್ಯರ್‌ (ಮೈ ಸೂಮೆ . ೫-೧೮೭). ಅನುದಿನ: ಅನುದಿನ 
ನಿಮ್ಮ ನೆನೆಯಲು ಭಕ್ತಿಯಿಲ್ಲವಯ್ಕಾ (ಬಸವ. ೨೮೮) ; ಧ್ಯಾನದೊಳನು 
ದಿನ ನೋಡಬೇಕಾತ್ಮನ ಧ್ಯಾನಕೂಡದ ಸಮಯದೊಳು (ಭರ ಚ. 
ಅನುದಿನವೂ ಉದರಾಗ್ನಿಯ ಪ್ರಕೋಪಕ್ಕೆ ಕಟ್ಟುಬೀಳು 
ತ್ತಿದ್ದ ಚಂದ್ರನಿಗೆ ಅವರಂತೆಯೇ ಸುಖಿಯಾಗಿ ನಲಿಯುವುದು ಸಾಧ್ಯ 
ವುಂಟಿ? (ಮುಂಗಾಮು. ೨೭). (ಸಂ. 


೬೮-೭೮) ; 


ಅನುದಿಕೆ 


ಅನುದಿಶೆ (ನಾ). ೧. ಪ್ರತಿಯೊಂದು ದಿಕ್ಕನ್ನು ಅನುಸರಿಸಿದುದು; 
ಪ್ರತಿಯೊಂದು ದಿಕ್ಕಿನಲ್ಲಿಯೂ ಇರುವಂಥದು. ೨. [ಜೈನ] ನವ 
ಗ್ರೈವೇಯಕಗಳ ಮತ್ತು ಐದು ಅಣೂತ್ತರೆಗಳ ಮಧ್ಯೆ ಇರುವ 
ಒಂಬತ್ತು ಅಹಮಿಂದ್ರ ಸ್ವರ್ಗಗಳಲ್ಲಿ ಒಂದು: ನಾಕತ್ರಿಷಸ್ಟಿ ಸಟ 
ಲಾನೀಕಂ ಗ್ರೈನೇಯಕಂಗಳೊಂಭತ್ತೊಂಭತ್ತಾ ಕಡೆವರೆವನುದಿಶೆಗಳ್‌ 
ಲೋಕೋಪರಿಮಂಗಳಯ್ದ್ಹಣೂತ್ತರೆಯಕ್ಕುಂ (ಶಾಂತಿಪು. ೧೨-೭).- 

[ಸಂ. ಅನುದಿಶಾ] 

ಅನುದೇಶ (ನಾ). ಮೊದಲು ಹೇಳಿದ ಕ್ರಮಕ್ಕನುಸಾರವಾಗಿಯೇ 
ಮುಂದೆಯೂ ಹೇಳುವುದು: ಮೊದಲೊಳೆ ಮುಂಪೇಯ್ದುದ್ದೇಶದಂದ 
ಮನುದೇಶಮಾಗದಂದಕ್ರಮಂ (ಕಾವ್ಯಾವ. ೪೬೮). [ಸಂ.] 

ಅನುದೇಶಿ (ನಾ). ಸಂಖ್ಯಾನುಕ್ರಮಕ್ಕನುಸಾರವಾಗಿರುವ ವಿಷಯ 
ಅಥವಾ ಶಬ್ದ; ಮೊದಲು ಹೇಳಿದ ವಿಷಯಗಳ ಆನುಪೂರ್ವಿ 
ಯನ್ನು ಬಿಡದೆ ಹೇಳಿದ ಅವಕ್ಕೆ ಸಂಬಂಧಿಸಿದ ವಿಷಯ ಅಥವಾ 
ಶಬ್ದ K ನಿಯತೋದ್ದೇಶಿಯುಮನುದೇಶಿಯುಮನನುಮದೆಂತುಂ ಪೇಟಕೆ 
ಯಾಥಾಸಂಖ್ಯಾಹ್ಹ್ವಯನಮಕ್ಕುಂ (ಕವಿರಾ. ೧-೮೫). (ಸಂ. ಅನುದೇಶಿನ್‌] 

ಅನುದೋಯು (ಕ್ರಿ). ಸರಿಯಾಗಿ ಕಾಣು ; ನ್ಯಾಯವಾಗಿ ತೋರು; 
ಉಚಿತವೆನಿಸು: ಅನುಡೋಜಕಿತದು ಸಾಕು ತಪಸಿಗೆಂದವರು ಯೋಚ 
ನೆಯ ಮಾಳ್ಬಾಗವರಲ್ಲಿ (ಭರಚ. ೭೧-೬೧). [ಅನ್ಮು + ತೋಜು] 

ಅನುದ್ಧತ (ಗು). ೧. ಮೇಲಕ್ಕೆ ಏರದ; ತಗ್ಗಿನಲ್ಲಿರುವ. ೨. ಹೊರ 
ಹೊರಡದ; ಹೊರಹೊಮ್ಮದ. “ಅನುದ್ಗತವೃತ್ತಿ * ಪರಾ. (ಸಂ.] 

ಅನುದ್ಧತವೃತ್ತಿ (ನಾ). [ಸಂಗೀತ] ತಾಳ ಲಯವಿನ್ಯಾಸದಲ್ಲಿ ಒಂದು 
ಬಗ್ಗೆ ಕ್ರಮ: ಲಳಿತ ಗಾಢ ಮಿಠಾಯಿ ಲಂಥಿತ ತಾಕು ಜಾಯನು 
ಜಾಯಿ . . . ಕಂಸಿತಂ ಹಳುನಾಯಿ ಜೊಕ್ಕಳಮನುದ್ಧತವೃತ್ತಿ ಪಾಳಿವ 
ಮೋಕ್ಷಮಿಂಪು ಲಯಾಸ್ಪ್ರದಂ (ನೃಷವಿ. ೧೧-೯). [ಅನುದ್ಧತ + ವೃತ್ತಿ] 

ಅನುದ್ದಿಶೆ (ನಾ). - ಅನುದಿಶೆ ೨: ಲಕ್ಷ್ಮಿಯುಂ ಲಕ್ಷ್ಮಿಮಾಲಿನಿಯುಂ 
ವೈರೆಯುಂ ವೈರೋಚನಮುಂ ಸೋಮಮುಂ ಸೋಮರೂಪಮುಂ 
ಅಂಕಮುಂ ಸ್ಫಟಕಮುಂ ಆದಿತ್ಯಮುಂ - ಎಂದು ಅನುದ್ದಿಶೆಗಳೊಂಬತ್ತು 
(ತತ್ತ್ವಪ್ರ. ೨೧೨). [ಆ ಸಂ. ಅನುದಿಶಾ] 

ಅನುದ್ಧತೆ (ಗು). ೧. ಉದ್ಭ ತನಲ್ಲದ ; ತಗ್ಗಿ ನಡೆಯುವ; ಗರ್ವ 
ವಿಲ್ಲದ; ವಿನೀತನಾದ. (ನಾ). ೨. [ಜೈನ] ಒಂದು ವಿಮಾನದ 
ಹೆಸರು : ಸುಪ್ರಭೆಯುಂ ಸುದರ್ಶನ ಕಂತಿಕೆಯರ ಸಾರೆ ರತ್ನ್ನಾವಳಿಯಂ 
ನೋಂತು ಅಚ್ಯುತಕಲ್ಪದೊಳ್‌ ಅನುದ್ಧತ ವಿಮಾನಡೊಳ್‌ ಪುಟ್ಟದಳ್‌ 
(ಚಾವುಂಪು. ೨೦-೩). [ಸಂ.] 

ಅನುದ್ಧತವೇಷ (ನಾ). ೧. ನಮ್ರವಾದ ಉಡಿಗೆ ಮೊದಲಾದುದು. 
೨. ವಿಫೀತವಾದ ಉಡಿಗೆ ತೊಡಿಗೆಗಳಿಂದ ಕೂಡಿದವನು; ಸೌಮ್ಯ 
ವೇಷವುಳ್ಳವನು : ವಕ್ರೋಕ್ತಿ ನಿಪುಣನುಂ ಆಧೇಯವಚನನುಮನುದ್ಧತ 
ವೇಷನುಂ . . . ಅಪ್ಪ ಮಹತ್ತರನ ಕೈಯೊಳ್‌ (ಆದಿಪು. ೧೪-೪೩ ವ). 

[ಅನುದ್ಧತ * ವೇಷ] 

ಅನುದ್ಭೂತ (ಗು). ೧. ಹುಟ್ಟಲ್ಲದ; ಒದಗದ ; ಉಂಟಾಗದ. 
೨. ಕಣ್ಣಿಗೆ ಬೀಳದ; ಗೋಚರವಾಗದ : ಪ್ರತಿಬಂಧಕಹೇತು ಸನ್ನಿ 
ಧಾನದೊಳ್‌ ಅನುದ್ಭೂತ ವೃತ್ತಿತ್ವದ ಅನಾನಿರ್ಭಾವರೂಪಂ ಉಚ್ಛಾದನಂ 
(ತತ್ತ್ವಪ್ರ. ೨೬೭). [ಸಂ.] 

ಅನುದ್ಯೋಗ (ಗು). ಉದ್ಯೋಗವಿಲ್ಲದ ; ಕೆಲಸವಿಲ್ಲದ : ಅವಿಶಾಲಾಂ 
ಬರವಪ್ರಸನ್ನದಿವವಸ್ಪಷ್ಟಾಧ್ವವಸ್ವಚ್ಛತೋಯವನುದ್ಯೋಗಜನೌಘವಸ್ತ 
ದವವಸ್ಮೇರಾಬ್ಹಂ... ಒಪ್ಪಿರ್ದುದಭ್ರಾಗಮಂ (ಜಗವಿ. ೪-೨೬). 


(ಸಂ. 


೨೫೦ ಅನುನಾಯಕ 
ಅನುದ್ರುತ (ನಾ). [ಸಂಗೀತ] ತಾಳದಲ್ಲಿ ಒಂದು ಕಾಲಭೇದ : 
ಅನುದ್ರುತ, ದ್ರುತ, ಲಘು, ಗುರು, ಪ್ಲುತ ಮತ್ತು ಕಾಕಪಾದ ಇವೇ 
ಷಡಂಗಗಳು (ಸಂಗೀಚಂ. ೫೪). (ಸಂ.) 
ಅನುದ್ದಿಗ್ನ (ಗು). ಉದ್ವೇಗವಿಲ್ಲದ ; ಕಳವಳಗೊಳ್ಳದ. [ಸಂ.] 
5| ಅನುದ್ದಿಗ್ನತೆ (ನಾ). ಉದ್ರೇಗವಿಲ್ಲದಿರುವುದು; ಪ್ರಶಾಂತವಾಗಿರು 
ವುದು. [ಸಂ. ಅನುದ್ವಿಗ್ನ ತಾ] 
ಅನುದ್ವ್ಯಂಜ್ಯ (ಗು). ಉದ್ವೇಗಕ್ಕೆ ಕಾರಣವಲ್ಲದ; ಕಳವಳಗೊಳಿ 
| ಸದ: ಅವಿರುದ್ಧಂ ನೃಪನೀತಿಗೆಂತುಮುಚಿತಂ ತಾನೀ ಪದಕ್ಯಾದಮುದ್ಭವ 
ಜೈತ್ರಪ್ರತಿಪಾದಕಂ ನಮಗನುದ್ವ ಂಜ್ಯಂ ಜನಕ್ಕೆಂಜುದಂ ಎ. ಬೋಧಿ 
ಸಿದನೀಶಂ ಕಾರ್ಯ ತಾತ್ಪರ್ಯ ಮಂ (ಚಂದ್ರಪು. ೯-೧೧೫). [ಸಂ.3 
ಅನುಧಾವನ (ನಾ). ಅನುಸರಿಸಿ ಓಡುವುದು ; ಹಿಂದಟ್ಟಿ ಹೋಗು 
ವುದು; ಬೆನ್ನಟ್ಟುವುದು. [ಸಂ.3 
ಅನುನಯ (ನಾ). ೧. ನಯವಾದ ಮಾತುಗಳಿಂದ ಸಮಾಧಾನ 
ಮಾಡುವುದು, “ಮನವೊಲಿಸುವುದು: “ಪ್ರಣೀತಿ!, ಅನುನಯಃ, 
ಪ್ರಣಿಪಾತಃ, ಸಾಂತ್ವನಂ -ಈ ೪ ಸಂತ್ಸೆಸುಹ” (ಹಲಾಯು. ೧೨೩-೬೪); 
ಅನುನಯಶತಂಗಳಂ ನುಡಿದನುವಶೆಮಾಡಲ್‌ ವಿಯಚ್ಚರೇಂದ್ರನುಮೇ 
ನಾರ್ತನೆ ಜನಕಜೆಯಂ (ಪಂರಾಮಾ. ೯-೧೭೯). ೨. ಪ್ರೀತಿ; ಸ್ನೇಹ: 
*ಸ್ನೇಹವಾದದಲ್ಲಿಯುಂ ಅನುನಯಮೆಂಬುದು? (ಹಲಾಯು- 
೧೩೬-೨೯); ಅನಂಗಸುಖೋಚಿತಂಗಳಾನನುನಯದಿಂದಿರಿಪ್ಪೆನ್‌ (ಕವಿರಾ. 
ಈ ಕಥಾಭಿತ್ತಿಯನನುನಯದಿಂ ಪೇಟಲೆಂಡಿತ್ತಿಕೊಂಡೆಂ 
(ಪಂಪಭಾ. ೧-೫೧) ; ಆನುನಯದೊಳೆಲ್ಲಮಂ ಕೊಡಬಹುದು ಬಿಡ 
ಬಹುದು (ಹಚಕಾ. ೭-೧೭) ; ಮನವೆಂಬಹಸ್ತದಿಂ ತನುವ ಸೋಂಕುವ 
ಸೌಖ್ಯವನು ಸಂತತಂ ಪ್ರಾಣಲಿಂಗಳೆ ಸಮರ್ಪಣವನನುನಯದಿ ಮಾಡಿ 
(ಸೌಂದಪು. ೬-೫೧). ೩, ಕ್ರಮ; ರೀತಿ: ಲಕ್ಷ್ಯ ಭೇದವನಜಕಿದು ನಡೆದು 
ವಿಲಕ್ಷವನು ಮುಜಸಿದಾತ್ಮರಕ್ಷೆಯನೀಕ್ಷಿಸುವುದನುನಯವಲೈ ಭೂಪಾಲ 
(ಕುವ್ಯಾಉ. ೩-೩೧). [ಸೆಂ.] 
ಅನುನಯಪರ (ನಾ). ಮನವೊಲಿಸುವ ಸ್ವಭಾವವುಳ್ಳವನು; 
ಸ್ನೇಹಪರ; ವಿನಯಶಾಲಿ: ಅನುನಯಪರನರಸಂ . . . ಇಂತಿರೆ 
ನುಡಿದಂ (ಕವಿರಾ. ೨-೪೦). [ಅನುನಯ + ಪರ] 
39| ಅನುನಯವಚನ (ನಾ). ಮನವೊಲಿಸುವ ಮಾತು; ಸ್ನೇಹಪರ 
ವಾದ ಮಾತು; ಸಮಾಧಾನದ ಮಾತು: ಅನುನಯವಚನದಿಂದ 
ನುಗೊಳಿಸುವನಿಗೆ ಮನಪೀವರೆಳವಡದಿಯರು (ಹದಿಬ. ೬-೬೪). 
[ಅನುನಯ + ವಚನ] 
ಅನುನಯಿಸು, ಅನು ನೈಸು (ಕ್ರಿ). ೧. ಸಮಾಧಾನಗೊಳಿಸು; 
ಕೋಪವನ್ನು ಶಮನಮಾಡು. ೨. ಅನುಸರಣೆ ಮಾಡು; ಹಿಂಬಾ 
ಲಿಸು: ಕನಕದಿವ್ಮವಿಮಾನಪಜ್ತಿ ಗಳನನುನಯಿಸಿ ಬಂದೀಶ್ವರೇಶ್ವರ ಘನ 
ರಜತಪರ್ವತಕೆ ಕೊಂಡೊಯ್ವವು ವಿಳಾಸದಲಿ (ಬಸಪು. ೩೪-೧೯); 
ಮದುವೆಯ ಮನೆಯಲ್ಲೆ ಲ್ಲ ಅವನದೇ ಓಡಾಟಿವಾಗಿ, ಯಾವುದಕ್ಕೂ ಅವನ 
ಸಲಹೆ -ಸರಸಗಳನ್ನೆ ಅನುನಯಿಸಿ ನಡೆಯುವ ಅವನ ಜನಪ್ರಿಯತೆ ನನಗೆ 
ಹೇಗೊ ಅನಿಸಿತು (ಕಾಗೆಕ. ೧೨೧). ಅನುನೈಸು : ೧. ಆಕಾಲೋಪ 
ಸರ್ಪಣ ಕೋಪ(ಮಂ ನೋಡಿ]ದೊಡನನುನೈಸಲುಂ ಗುಣಾ[ ನುವಾದದಿಂ 
ಲಜ್ಞಿತನಂ] ಬರೆತೆಗೆಯಲುಂ (ಕಾದಂಉ. ೪೦೪). 
[ಅನುನಯ + -ಇಸ್ಕು] 
ಅನುನಾಯಕ (ನಾ). ೧. ನಾಯಕನನ್ನು ಅನುಸರಿಸುವವನು: 
ಆಯೆತೆಲವೋ ಕರ್ಣ ನೀನನುನಾಯಕನೊ ನೃಪಹಾರದಲಿ ಮೇಣ್‌ 
ನಾಯಕನೊ ನೀನಾವನೆಂದನು ಕೃಪನು ಖಾತಿಯಲಿ (ಕುವ್ಕೂಆ. ೭-೫೧). 


10 


20 ೨-೧೦೪) ; 


45 


ಅನುನಾಸಿಕ 


೨. [ನಾಟ್ಕ] ನಾಯಕನಿಗೆ ಅನುಕೂಲರಾದ ನಾಗರಿಕ, ವಿಟ, 
ವಿದೂಷಕ, ಪೀಠಮರ್ದಕ ಎಂಬ ನಾಲ್ಕು ಜನರಲ್ಲಿ ಒಬ್ಬ: ನಾಗ 
ರಕಂ ತರಕೋವಿದಂ ವಿಟಿಂ ಪ್ರಹಸನತತ್ಪರನೆನಿಸುವವಂ ವಿದೂಷಕೆನರ 
ಸಂಗನುಪೀಠೆಮರ್ದಕಂ ನಾಯಕರೊಳ್‌; ಅನುನಾಯಕರೀ ನಾಲ್ವರು 
(ಅನಂಘು. ೭-೯೨, ೯೩). [ಅನ್ಯು + ನಾಯಕ] 

ಅನುನಾಸಿಕ (ನಾ). ೧. . ಮೂಗಿನ ಸಹಾಯದಿಂದ ಉಚ್ಛರಿಸುವ 
ವರ್ಣ ; ವರ್ಗದ ಪಂಚಮಾಕ್ಷರಗಳಾದ ಜ, ಇ, ಣ್ಯ ನಮ 
ಮುಂತಾದ ಅಕ್ಷರ: ವರ್ಗದಂತ್ಯಂಗಳನಿಯನುನಾಸಿಕಾಖ್ಯೆಯಂ ತಳೆ | 
ದಿರ್ಕುಂ (ಶಮದ. ೧೫) ; ಅನುನಾಸಿಕಮುಂ ಯವಲಮನನುನಾಸಿಕಮುಂ 
ದಲೆಂಬರ್‌ (ಶಮದ. ೧೬). ೨. [ಸಂಗೀತ] ಹದಿನೈದು ಬಗೆಯ 
ಸ್ವರದೂಷಣೆಗಳಲ್ಲಿ ಒಂದು: ಕಂಪಿತ ಚಿಂತಿತ ಅನುನಾಸಿಕ... 
ಕಾಲಹೀನವೆಂಬ ಹದಿನೈದು ಸ್ವರದೂಸಣಂಗಳೆಂ ತೊಟಕಿದು (ವಿವೇಕ. 
೨೩೬). [ಸಂ.] 

ಅನುನಿತ್ಯ (ಅ). - ಅನುದಿನ: ಅಂದಿನ ದಿನಗಳಲ್ಲಿ ಇಂತಹ ಘಟನೆಗಳು 
ಫ್ರಾನ್ಸ್‌ ದೇಶದಲ್ಲಿ ಅನುನಿತ್ಯ ನಡೆಯುತ್ತಿದ್ದವು (ಯೋಧರು. ೧). [ಸಂ.] 

ಅನುನೀತ (ಗು). ೧. ಸಮಾಪಕ್ಕೆ ಒಯ್ಯಲ್ಪಟ್ಟ. ೨. ಸಮಾಧಾನ 
ಗೊಳಿಸಲ್ಪಟ್ಟಿ: ಬುಧರ್ಗೊೋ ತು ಕಾವನನುನೀತಗೃಹೀತವಾಕ್ಕಂ 
(ಕವಿಕಾ. ೩-೨೨೭). [ಸಂ] 

ಅನುನೀತಿ (ನಾ). ಅನುಕೂಲವಾದ ಕ್ರಮ; ಉಚಿತವಾದ ಮಾರ್ಗ: 


ಅತ TEE ಧೌಮ್ಯಾದಿ ಸುಜನವ್ರಾತ ನಿಶ್ಚೈಸಿ |20 


ದರು ಮನದಲಿ ಧರ್ಮನಿರ್ಣಯವ (ಕುವ್ಯಾಅ. ಓರಿಇ. ೨೫-೩೯). [ಸಂ.) 
ಅನುನೈಸು "ಅನುನಯಿಸು' ನೋ. 
ಅನುಪತ |) ಅನಪತ್ಯ (ನಾ). ೧. ಜೀವನಕ್ಕೆ ತೊಂದರೆಯಾದ ಸ್ಥಿತಿ; | 
ಕಷ್ಟ k ಪರಿಸ್ಥಿತಿ: ನಂಜಣನೂ ತಂನ ಅನುಪತ್ಯ ಕುರಿತು ಕೆಂಚವನ 


ಹ ಮುಂನೂರು ವರಹನ ಸಾಲವ ತೆಗೆದುಕೊಂಡು ಅಡವ ಹಾಕಿ |25 


(ಎಕೆ. ೪೫111, ತೀರ್ಥಹ. ೫೭-೧೪; 1690) ; ನನ್ನ ಅನುಪತ್ಯ ದೆ ಕಾಲದಲ್ಲಿ 
ನೀನು ನನಗೆ ತುಂಬಾ ಸಹಾಯಮಾಡಿದುದರಿಂದ (Wk ೧೪೪). | 
೨. (ಹೆರಿಗೆಯ) ಬೇನೆ. ಅನಪತ್ಯ: ೧. ಕೈಯಲ್ಲಿ ಹಣನಿದ್ದರೆ 
ಖರ್ಚಾಗಿ ಹೋಗುತ್ತದೆ. ಅದಕ್ಕಾಗಿ ೩4 ಇಡ 
ಲಿಕ್ಕೆ ಕೊಟ್ಟಿರೆ ಅನಪತ್ಯಕ್ಕೆ ಬೇಕೆಂದಾಗ ದೊರೆಯುತ್ತದೆ (ಸರಾವ. ೧೬). 
೩. ವಿಶೇಷಕಾರ್ಯ; Rtas (ಕರಾ). [ಆ ಸಂ. ಅನುಪಪತ್ತಿ] 
ಅನುಪದಂ (ಅ) ೧. ಪ್ರತಿ ಪದವನ್ನೂ ಅನುಸರಿಸಿ; ಒಂದೊಂದು 
ಪದಕ್ಕೂ ಹೊಂಡುವೇತೆ: ೨. ಹೆಜ್ಜೆಯನ್ನು ಅನುಸರಿಸಿ; ಹೆಜ್ಜೆಯ 
ಹಿಂದೆಯೇ; ಬೆಂಬಳಿಯಲ್ಲಿ: “ಅನುಪದಂ, ಅನ್ವಕ್‌, ಅನ್ವಕ್ಷಂ- ಈ 
೩ ಬಲಕಿಸಲುಹ ? (ಹಲಾಯು. ೧೨೧-೪೬). [ಸಂ.] 
ಅನುಪದಿ (ನಾ). ಹುಡುಕುವವನು; ಹಿಂಬಾಲಿಸುವವನು: 
“ ಅನ್ವೇಷ್ಟು, ಅನುಪದೀ- ಈ ೨ ಅಜಕೆ ಕಾರಂ? (ಹಲಾಯು. ೬೨-೨೨೫). 
(ಸೆಂ. ಅನುಪದಿನ್‌] 
ಅನುಪದೀನ (ನಾ). ಹಾವುಗೆ; ಪಾದರಕ್ಷೆ; ಮೆಟ್ಟು: “ಪಾದುಕಾ, 
ಅನುಪದೀನಾ - ಈ ೨ ಹಾವುಗೆ” (ಹಲಾಯು. ೫೨-೧೫೬) ; 
ಮದನುಪದೀನಮೆನೆ ಹಾವುಗೆಯು ೫ (ಮಂಗರಾ. 
[ಸಂ. ಅನುಪದೀನಾ] 
ಅನುಪಪತ್ತಿ (ನಾ). ೧. ಹೊಂದಿಕೆಯಿಲ್ಲದಿರುವುದು ; ಸಿದ್ಧಿ ಸದಿರು 
ವುದು: ಹಸ್ತಿದಂತವನ್ನು ಬೇಡನು ತರಲು ಅತನ ಗರ್ವವೇ ಮೊದಲಾದ 


೬೧-೧೮). 


ಬೇರೆ ಕಾರಣಗಳನ್ನು ಕೂಡೆ ಹೇಳಬಹುದು. ಆದ್ದರಿಂದ ಇಲ್ಲಿ ವಾಕ್ಯಕ್ಕೆ 45 


ಅನುಪಪತ್ತಿಯಿದೆಯೆನ್ನುವಂತಿಲ್ಲ (ಧ್ವನ್ಯಾಲೋ. ೧೩ ಅಡಿಟ). ೨. ಭಂಗ; 


30 


4ಪಾಡುಕ | 40 


ಅನುಪಮಮಂಗಳ 


ಅಪಜಯ, ೩. ಅನುಕೂಲತೆಯಿಲ್ಲದಿರುವುದು; ಆಧಾರವಿಲ್ಲದಿರು 
ವಿಕೆ; ಅಸೌಕರ್ಯ. [ಸಂ.] 
ಅನುಪಪನ್ನ (ಗು). ೧. ನೆರವೇರದ; ಸಿದ್ಧ ವಾಗದ; ಸಿದ್ಧಿ ಸದ. 
೨. ಅನುಚಿತವಾದ ; ಹೊಂದಿಕೆಯಿಲ್ಲದ ಅಸಂಬದ್ಧ ವಾದ: 
ಯಾವ ವಾಚಾ ೂರ್ಥನು ಅನುಪಪನ್ನ ವೋ, ಅದ್ದರಿಂದಲೇ ಚ್‌ 
ಪ್ರತೀತಿಗೆ ಡರು ನೇವಲ ಉಪಾಯಮಾತ್ರವಾಗಿದ್ದು ತಾನು ಓಡಿ 
CARA ಆದು "ತಿರಸ ತ ' ಹಃ | (ಧ್ವನ್ಯಾಲೋ. ೫೪). 
೩. ಅಶಕ್ಯವಾದ ; ಅಸಾಧ್ಯವಾದ" ೪. ನ ರುಜು 
ವಾತಿಲ್ಲದ. ೫. ಜೀವನಕ್ಕಿಲ್ಲದ ; ಉಪಾಯಗಾಣದ. [ಸಂ.] 
10| ಅನುಪಮ (ಗು). ೧. ಹೋಲಿಕೆಯಿಲ್ಲದ; ಹೋಲಿಕೆಗೆ ಮಾರಿದ : 
ಶ್ರೀಭೂಮಿ ನೀಳಾನಾಥನಿಗನುಪಮ ವೈಭವ ವೈಕುಂಠಪತಿಗೆ ಸ್ವಾಭಾವಿಕ 
ಶುಭಗುಣನಿಧಿಗಂಬುಜನಾಭನಿಗಾನೆಆಗುವೆನು (ಹದಿಬ. ೩-೧); ಅವಳು 
ಎಳೆಹರೆಯದಲ್ಲಿ ಅನುಪಮ ಸುಂದರಿಯಾಗಿದ್ದಿರಬಹುದೆಂದು ಅವಳ 
ಮುಖಲಕ್ಷಣದಿಂದ ವೇದೈವಾಗುತ್ತಿತ್ತು (ಪುನರು. ೧೪೧). (ನಾ). 
೨. ಹೋಲಿಕೆಯಿಲ್ಲದವನು; ಅಸಮಾನನಾದವನು: ಅನುಪಮ 
ನಂ ಬರಿಪ್ಪೆನನುರಾಗದೆ ನಲ್ಲನನಿಂದು (ಕವಿರಾ. ೨-೧೦೪). 
ಅನುಪಮವಾಗು ಇ ಉತ್ಕೃಷ್ಟ ವಾಗು; ಅಸಮಾನವಾಗು: 
ಕೂಡಲ ಸಂಗಮದೇವನ ಅಜಕಿವು ಅನುಪಮವಾಗಲೊಡನೆ ಬೆವಹಾರ 
| ದೊಳಗಿರಲೀಯದಯ್ಯಾ (ಬಸವ. ೯೦೯). ([ಸಂ.] 
ಅನುಪಮಗುಣ (ನಾ). ೧. ಅಸಮಾನವಾದ ಗುಣ; ಎಣೆಯಿಲ್ಲದ 
ಸ್ವಭಾವ: ಅನುಪಮಗುಣದೊಳ್‌ ಶ್ರೀಶಂ ಘನಮೆನೆ ಮಾಲೋಪಮಾನ 
ಭೇಡಮಿದಕ್ಕುಂ (ಕವಿರಾ. ೩-೮೧). ೨. ಅಸಮಾನವಾದ ಗುಣವುಳ್ಳ 
| ವನು; ಅತ್ಯಂತ ಶ್ರೇಷ್ಠವಾದ ಸ್ವಭಾವವುಳ್ಳವನು: ಅನುಪಮ 
ಗುಣರನುಪಮತಪರನುಪಮಸಿದ್ಧಾಂತವಾರ್ಧಿಪಾರಗರೆಂದೀ ವ ನಧಿ 
ಪರೀತ ಸಕಳಾವನಿ ಪೊಗಟ್ಟುದು ಸಕಳಚಂದ್ರಸೈದ್ಧಾಂತಿಗಳಂ (ಸುಕುಮಾ. 
೧-೨೯), [ಅನುಪಮ + ಗುಣ] 
ಅನುಪಮಚರಿತ್ರ (ನಾ). ೧. ಅಸಮಾನವಾದ ನಡತೆ, ಶೀಲ; 
| ಉತ್ಕ್ರಷ್ಟವಾದ ನಡತೆ, ಶೀಲ. ೨. ತುಂಬ ಮೇಲಾದ ನಡತೆ 
ಯುಳ್ಳವನು: ನಮ್ಮ ಕೂಡಲಸಂಗನ ಶರಣರು ಕರ್ಮವಿರಹಿತರು, ಶರಣ 
|. ಸನ್ನಿಹಿತರು, ಅನುಪಮ ಚರಿತ್ರರು (ಬಸವ. ೫೭೭). 
| [ ಅನುಪಮ + ಚರಿತ್ರ] 
| ಅನುಪಮತಪ (ನಾ). ಎಣೆಯಿಲ್ಲದ ತಪಸ್ಸು; ಶ್ರೇಷ್ಠವಾದ ತಪಸ್ಸು 
} 
| 


15 


"ಅನುಪಮಗುಣ' ಶಬ್ದದ ಪ್ರಯೋಗವನ್ನು ನೋಡಿ. 
[ ಅನುಪಮ + ತಪ] 
ಅನುಪಮತೇಜ (ನಾ). ೧. ಅಸಮಾನವಾದ ತೇಜಸ್ಸು, ಕಾಂತಿ: 
ಅನುಪಮತೇಜಃಪ್ರಸರಂಗುಂದದೆ ಜನಸಂಸ್ತುತ ಸಜ್ಞಾತಿಯುತಂ 
' ಸಮ್ಮನದಿ ಸದಾಲೋಕಹಿತಂಗೆಯ್ದಂ (ಜಯಕಾ. ೨-೭೩). ೨. ಎಣೆ 
ಯಿಲ್ಲದ ತೇಜಸ್ಸುಳ್ಳವನು. [ಅನುಪಮ + ತೇಜ] 
ಅನುಪಮದಾನಿ (ನಾ). ಅಸಮಾನವಾದ ದಾನಗುಣವುಳ್ಳವನು: 
ಗೌರಿಯ ನೋನುವ ಬನ್ನಿರೇ, ಚಿಕ್ಕ ಮಕ್ಕಳೆಲ್ಲರೂ ನೆರೆದು ಅನುಪಮದಾನಿ 
ಕೊಡಲ ಸಂಗಮದೇವ ಗಂಡನಾಗಬೇಕೆಂದು (ಬಸವ. ೮೨) ; ಅನುಪಮ 
ದಾನಿಯಪ್ರತಿಮದಾನಿ ನಿರಂತರದಾನಿ .. . ಎಂದು ನಿನ್ನನೆ ಪೊಗಟುತ್ತು 
ಮಿಂತಿರೆ (ಪಂಪಾಶ. ೧೩). [ಅನುಪಮ « ದಾನಿ] 
ಅನುಪಮಮಂಗಳೆ (ನಾ). ೧. ಉತ್ಕೃಷ್ಟವಾದ ಮಂಗಳ; ಅಸ 
ಮಾನವಾದ ಶ್ರೇಯಸ್ಸು. ೨. [ಜೈನ] ಚಕ್ರವರ್ತಿಯಾದವನಿಗೆ 
| ಒದಗುವ ಚಾಮರದಹೆಸರು: ಯಕ್ಷಕರನಿಧೂಯಮಾನಮಪ್ಪನುಪಮ 


ಅನುಪಮಮೂರ್ತಿ 


ಮಂಗಳಮೆಂಬ ಮೂವತ್ತೆರಡು ಚಾಮರಂಗಳುಂ (ಆದಿಪು. ೧೫-೩ ವ). 
[ ಅನುಪಮ + ಮಂಗಳ] 
ಅನುಪಮಮೂರ್ತಿ (ನಾ). ಅಸಮಾನವಾದ ಮೂರ್ತಿಯುಳ್ಳ 
ವನು: ತನ್ನ ಶರೀರದ ಕೇಡಂ ಬಗೆಯದೆ ಮಹಾತಪದೊಳ್ನೆಗಳ್ತಡೆ ದಿವ್ಯ 
ಮೂರ್ತಿಯುಂ ಪರಮಮೂರ್ತಿಯುಂ ಅನುಪಮೆಮೂರ್ತಿ ಯುಂ ಪಡೆಯ 
ಲಕ್ಕುಂ (ಚಾವುಂಉ. ೨೪೮). [ಅನುಪಮ + ಮೂರ್ತಿ] 
ಅನುಪಮರೂಪ (ನಾ). ಅಸಮಾನವಾದ ರೂ ಪವುಳ್ಳವನು: 
ಭೀಮಪರಾಕ್ರ ಮನೆನಿಸಿದನೀ ಮಹಿಯೊಳ್‌ ಪ್ರ ಡ್ಟ್ರೀರಾಮನನುಷಮ 
ರೂಪಂ (ಸೌಇಇ. ೫೫, ೧೮-೧೧; 980) ; ಅನುಪಮ ರೂಪನೇ ಸ್ಮರನು 
ದಗ್ರನೆನಿರ್ಜಿತಚಕ್ರಿ (ಎಕ. 21, ೨೩೪-೨೬; 1180). [ ಅನುಪಮ + ರೂಪ] 
ಅನುಪಮಾಂಬರ (ನಾ). ೧. ಅತ್ಯುತ್ತಮವಾದ ವಸ್ತ್ರ; ಶ್ರೇಷ್ಠ 
ವಾದ ವಸ್ತ್ರ: ವನಜಮುಖಿ ವೀಳೆಯವನನುಲೇಪನವ ಮಲ್ಲಿಗೆಯರಳ 
EET ಮನೋಹರವಹರೆ ಚಿತೆ ತ್ರೈಸು (ಕುವ್ಯಾ ವಿ. 
೩-೮೩). ೨. ಅಸಮಾನವಾದ ಆಕಾಶ, ಗಗನ: ಕೆಡೆದ ರಥ ಸಲೆ 
ಕಾಂಚನಾದ್ರಿಯನಡಸಿದವು ನಾಚಿಕೆಯನಭ್ರದೊಳಿಡಿಯೆ ತಲೆ ಬೀಜೀದವು 
ಭಂಗವನನುಪಮಾಂಬರಕೆ (ಕುವ್ಯಾದ್ರೋ. ೬-೬). 
[ ಅನುಪಮ + ಅಂಬರ] 
ಅನುಪಮಾದ್ವಯ (ನಾ). ಹೋಲಿಕೆಯಿಲ್ಲವ ಅದ್ವೈತ ಸ್ಥಿತಿ; ಅಸ 
ಮಾನವಾದ ಐಕೃಸ್ಥಿತಿ: ಅನುಪಮಾದ್ವಯದಲ್ಲಿ ಮುಳ್ಳಿನ ಮೊನೆಗೆ 
ಮೋಹುವರಿಲ್ಲ ತೆಜಹೆಂಬಿನಿತು ಪರಿಪೂರ್ಣದಲಿ (ಕುವ್ಯಾಉ. ೯-೬೫). 
[ ಅನುಪಮ + ಅದ್ದ ಶಯ] 
ಅನುಪಮಾನ (ಗು). ೨ ಅನು ಪಮ: ಮುಕ್ತಜೀವನಪ್ರೊಡೇಕಪ್ರಕಾ 
ರೆನುಮನಾಕಾರನುಮಶರೀರಾಕಾರದಿಂ ಕಿಂಚಿದೂನನುಂ ಅನುಪಮಾನನುಂ 
- ಅಕ್ಕುಂ (ಸುಕುಮಾ. ೮-೧೪ ವ); ನಮ್ಮ ಫುಣ್ಯದ ಸಾಮರ್ಥ್ಯ ಮನೂ 
ನಮನುಪಮಾನಮದಲ್ಲೀ (ಚಂದ್ರಪು. ೨-೧೦೭). [ಸಂ.] 
ಅನುಪಮಿತ (ಗು). ೧. ಹೋಲಿಸಲ್ಪಡದ. ೨. ಎಣೆಯಿಲ್ಲದ; 
ಹೋಲಿಕೆಯಿಲ್ಲದ : ದಿನಗಣನೆ ಹದಿನೆಂಟು ಕೋಟಿಯ ಕನಕವಂ ದಿನ 
ದಿನದಿ ಚಿಲ್ಲಿದನನುಪಮಿತ ಧನರತುನ ಭಂಡಾರವನು ತೆಗೆತೆಗೆಸಿ (ಕುವ್ಯಾಕ. 
೮-೧೮). [Ao.] 
ಅನುಪಮೆ (ನಾ). ೧. ಎಣೆಯಿಲ್ಲದವಳು ; 
೨. ಆಗ್ನೇಯ ದಿಕ್ಕಿನ ಹೆಣ್ಣಾನೆ: ದಿಗ್ಗಜಗಳೆಂಟು ಅಭ್ರಮು ಕಪಿಲೆ 
ಸಿಂಗಳೆ ಅನುಪಮೆ , .. ತಮ್ಮ ತಮ್ಮ ಸ್ತ್ರೀಗಜಗಳೊಡಗೂಡಿ (ವಿವೇಕ. 
೧೭೭). [ಸಂ. ಅನುಪಮಾ] 
ಅನುಪನ್ಮು (ಗು). = ಅನುಪಮ. "ಅನುಷಮ್ಮ ಚರಿತ' ಪರಾ. 
[< ಸಂ. ಅನುಪಮ] 
ಅನುಪಮ್ಮ; ಚರಿತ (ನಾ).. ಅಸಮಾನವಾದ ನ ಡೆಯುಳ ವ ನು; 
ಉತ್ತೆ ವ್ಸ ವಾದ ಶೀಲವುಳ್ಳ ವನು: ವಿಜಯ ವಿಠಲನ್ನ ಆಸನವು ಚರಿತ 
ಪರಯೊನ್ಮು ತಿರುಮಲೇಶ 2 ೭೩-೩). [ಅನುಪಮ್ಮ * ಚಂತ] 
ಅನುಪಯುಕ್ತ (ಗು). ಕೆಲಸಕ್ಕೆ ಬಾರದ; ಉಪಯೋಗಕ್ಕೆ ಬಾರದ: 
ಈ ನೇಗಿಲು ಅನುಪಯುಕ್ತವಾಗಿದೆ (ರೂಢಿ). (ಸಂ. 
ಅನುಪಲಕ್ರಿತ (ಗು). ನೋಡಲ್ಪಡದ ; ದೃಷ್ಟಿಗೆ ಬೀಳದ: ಕೌಮುದೀ 
ಮಹೋತ್ಸವಮಂ ನೋಡುವಟ್ರಾ ಯೊಳ್‌ ಅಕೃತಕಾರಾಮಸಂವರಣನನು 
ಪಲಕ್ಷಿತಭಾಷಾಸಂಕೇತಜನಂಗಳ್ವಿಡಿದು ಬರ್ಪೊಂ (ಶಾಂತಿಪು. ೮-೭೨ ವ). 
[ಸೆಂ.] 
ಅನುಪಲಕ್ಷಿತಂಮಾಡು (ಕ್ರಿ). ಗಮನಕ್ಕೆ ಬಾರದಂತೆ ಮಾಡು; 
ತಿಳಿಯದಂತೆ ಮಾಡು: ಅಂತಪೂರ್ವ ಮಂಗಳಾಶ್ಚರ್ಯಂಗಳಪರಾಜಿ 


ಸಮಾನಳು. 


ಅನುಸಾತ್ಯಯ 


|: ತಾನಂತವೀರ್ಯರ ಬರವನುಪಲಕ್ಷಿಸಿ ತಾಮನುಪಲಕ್ಷಿತಂ ಮಾಡೆ ಗಗನ 
ಗಮನದಿಂ ಮನಃಪವನ ಜವದಿನೆಯ್ದಿ (ಶಾಂತಿಪು. ೨-೮೭ ವ). 
[ಅನುಪಲಕ್ಷಿತ * ಮಾಡ್ಕು] 
ಅನುಪಲಬ್ಬ (ನಾ). (ವಸ್ತು ಮುಂತಾದುದು) ದೊರೆಯದಿರುವುದು; 
5|. ಲಭಿಸದಿರುವುದು: ಅನುಪಲಬ್ಧದೊಳಜಕಿತಮಂ ಮೆಜಕಿದುಪಲಬ್ಧದೊ 
ಳ್ನಿಶ್ಚಯಗ್ರಾಹಿಯಾಗಿ (ಮಲ್ಲಿಪು. ೩-೧೧). [ಸಂ.] 
ಅನುಪಲಬ್ಬಿ (ನಾ). ೧.ಸಿಕ್ಕದಿರುವುದು; ದೊರೆಯದಿರುವಿಕೆ; 
ಅಭಾವ; ಆಪ್ರಾಪ್ತಿ. ೨. [ತತ್ತ್ವಶಾ)] ಕಾಣದಿರುವುದು; ಗುರು 
ತಿಸದಿರುವುದು: “ಪ್ರಮಾಣಕ್ಕೆ ಗೋಚರವಾಗಬೇಕಾಗಿದ್ದದ್ದು ಗೋಚರ 
ವಾಗಲಿಲ್ಲವೆಂಬ ಕಾರಣದಿಂದ ಅಭಾವವನ್ನು ನಿಶ್ಚಯಿಸುವದು ಅನುಪ 
ಲಬ್ಬಿ? (ಬ್ರಹ್ಮಭಾ. ೨-೨೬) ; *ಅನುಪಲಬ್ಧಿಯೆಂದರೆ ವಸ್ತುವನ್ನು ಗ್ರಹಿ 
ಸುವ ಮೇಲ್ಯಂಡ ಐದು ಪ್ರಮಾಣಗಳಿರದಿರುವುದರಿಂದ ವಸ್ತುವಿಲ್ಲವೆಂದು 
ತಿಳಿಯುವುದು? (ಹಿಂದಸಾ. ೧೮೦). ([ಸಂ.] 
ಅನುಪಲ್ಲವಿ (ನಾ). [ಸಂಗೀತ] ಪಲ್ಲವಿಯನ್ನು ಅನುಸರಿಸಿ ಕೂಡಲೇ 
ಹಾಡುವ ಕೃತಿಯ ವಿಭಾಗ. 
(ಸಂ. 2. / ತಮಿ. ಅನುಪಲ್ಲವಿ. ತೆಲು. ಅನುಪಲ್ಲವ] 
ಅನುಪಸಂಹೃತೆ (ಗು). ಉಪಸಂಹಾರಮಾಡದ ; ಹಿಂದಕ್ಕೆ ತೆಗೆದು 
ಕೊಳ್ಳದ; ನಿವಾರಿಸದ: ಅಕೆ ಕುಮಾರಂ ಬಿಜಯಂಗೆಯ್ದನೆಂದು 
ಮಹಾಶ್ವೇತೆಗಟಿಫುವುದುಮಾಕಾಂತೆಯನುಪಸಂಹೃತ ಮನ್ಶ್ಯುವೇಗೆಯುಂ 
ಗದ್ಗದಿಕಾನಗೃಹ್ಯಮಾಣಕಂಠೆಯುಮಾಗಿ ಕುಮಾರನನಿಂ ತೆಂದಳ್‌ 
(ಕಾದಂಉ. ೫೪೪). [ಸಂ.] 

' ಅನುಪಸ್ಥಿ ತಿ (ನಾ). ೧. ಸಮಾಪದಲ್ಲಿಲ್ಲದಿರುವುದು; ದೂರದಲ್ಲಿರು 
ವುದು) ಗೈರುಹಾಜರಿ: ಫೆಲ್ಪನನ ಆಶ್ಚರ್ಯಕರವಾದ ಅನುಪಸ್ಥಿತಿ 
ಯನ್ನು ವಿಂಟಿರನಿಗೆ ತಿಳಿಸುವಾಗ ಕೆಲಗಂಟಿಗಳ ತಡವಾಯಿತು 
(ee. ೧೨೫) ; ಪ್ರತಿವಾದಿಯ ಅನುಪಸ್ಥಿತಿಯಲ್ಲಿ ನ್ಕಾ ಯಾಲಯವು 

. ನಿರ್ಣಯಿಸಿತು (ಕಸ್ತೂರ. ೪-೬, ೧೨೨; 960). ೨. ನೆನಪಿಗೆ ಬಾರ 

ER [Aೆಂ.] 

ಅನುಪಾತ (ನಾ). ೧- ಹಿಂಬಾಲಿಸುವುದು ; ಅನುಸರಿಸಿ ಬರುವುದು: 
ಪಕ್ಷಿಪಕ್ಷ ಚಂಚುಚರಣಾಭಿಘಾತದೊಳಂ ಶಿಶುಜನನಾನುಪಾತ [ಪಾಠಾಂ. 
ಪಾತಾಪಾತ] ದಂಡಖಂಡಾಘಾತದೊಳುಮುದಿರ್ದು ನೆಲದೊಳ್‌ ಬಿರ್ದ 
ನೇಜಕಿಲಪಣ್ಣಳನಾ ಕೂಸಿನ ಪಕ್ಕಕ್ಕಾಗಿ ಸಾರ್ಚಿಕೊಟ್ಟು (ಸುಕುಮಾ. 
೪-೬೩ವ) ; ಮನುಷ್ಯನು ಕರ್ಮಯೋನಿ ಭೋಗಯೋನಿ ಎರಡೂ ಆಗಿರು 
ವುದಾದರೆ ಕರ್ಮ ಮತ್ತು ಭೋಗಗಳ ಅನುಪಾತವು ಒಂದೇ ಆಗಿರದೆ 
ಭಿನ್ನವಿಸುತ್ತದೆ (ಜೀವಾತ್ಮ. ೨೬೫). ೨. ಒಂದರ ಪರಿಣಾಮವಾಗಿ 
ಒದಗುವುದು. ೩. [ಗಣಿತ] ಒಂದರ ಕ್ರಮವನ್ನು ಮತ್ತೊಂದು 
ಅನುಸರಿಸುವುದು : ಮೆದಳಿನ ಭಿನ್ನ ಭಿನ್ನ ಭಾಗಗಳ ಉದ್ದ - ಅಗಲ 
ಅಳತೆಗಳು ಬಾಹೈೇಂದ್ರಿಯಗಳ ಉದ್ದ ಅಗಲಗಳ ಅನುಪಾತಕ್ಕೆ ತಕ್ಕಂತೆ 
ಇರುವುದಿಲ್ಲ (ಜೀವಾತ್ಮ. ೮೩) ; ನೆಲದ ಮೇಲಿನ ದೂರಕ್ಕೆ ಭೂಪಠದಲ್ಲಿ 
ತೋರಿಸಿರುವ ದೂರದ ಅನುಪಾತವೇ (8೩:೭೦) ಪರಿಮಾಣ (ಭೂವಿವ. 
aa). [ಸಂ.) 

ಅನುಪಾತನ (ನಾ). [ಗಣಿತ] ಅನುಪಾತಕ್ರಮದಿಂದ ಲೆಕ್ಕಮಾಡು 
ವುದು: ಬಂದ ವಿಲಗ್ವದಲ್ಲಿ ತಾನೆನಿತೆನೆ ಸಲ್ಲು ಮುನ್ನನಿತೆ ನಾಚಕಿಕೆ ಜನ್ಮ 
ಘಟೀಪ್ರ ಮಾಣಮಾದಿನ ರಜನೀಪ್ರ Adie ನಿಜಲಗ್ನ ಸಂಜ್ಞೆ 
ಯೊಳ್‌ (ಜಾತತಿ. ೩-೧೯). [ಸಂ.] 

45| ಅನುಪಾತ್ಯಯ (ನಾ). ೧. ಅನುಕ್ರಮ; ಪರಿವಿಡಿ; ಸರದಿಗೆ 

ತಪ್ಪದಿಕುವುದು. ೨. ಕ್ರಮವನ್ನು ಅತಿಕ ಕ್ರಮಿಸದಿರುವುದು, -- 


20 


25 


30 


35 


40 


ಅನುಪಾದಾನ 


ಕಡೆಗಣಿಸದಿರುವುದು; ಶಾಸ್ತ್ರವನ್ನಾಗಲೀ ವಿಧಿಯನ್ನಾಗಲೀ ಮಾರ 
ದಿರುವುದು : “ಪರಿಪಾಟೀ, ಅನುಪೂರ್ನೀ, ಉಪಶಾಯಃ, ಅನು 
ಪಾತ್ಮಯಃ, ಅನುಕ್ರಮಃ, ಪರ್ಯಾಯಃ।, ವಿಶಾಯಃ - ಈ ೭ ಪರಿವಿಡಿ” 
(ಹಲಾಯು. ೧೨೨-೫೫). [ಸಂ.] 

ಅನುಪಾದಾನ (ನಾ). ತೆಗೆದುಕೊಳ್ಳದಿರುವುದು; ಸ್ವೀಕರಿಸದಿರು 
ವುದು: ಜ್ಞಾನ ದರ್ಶನ ವಿಶುದ್ಧಿಯು ಅನುಪಾದಾನವಾದ ಪರಿನಿರ್ವಾಣ 
ಕ್ಯಾಗಿ ಅಲ್ಲಿಯವರೆಗೆ ಮಾತ್ರ (ಬುದ್ಧ ಸ. ೧೩೯). [ಸಂ.1 

ಅನುಪಾದೇಯ (ಗು). ತೆಗೆದುಕೊಳ್ಳಬಾರದ ; ಸ್ವೀಕಾರಕ್ಕೆ ಅರ್ಹ 
ವಲ್ಲದ. [ಸೆಂ.] 

ಅನುಪಾದೇಯತ್ವ (ನಾ). ತೆಗೆದುಕೊಳ್ಳಬಾರದುದು : ಇಲ್ಲಿ "ಪುನ 
ರುಕ್ತಿ' ಯೆಂಬ ವಾಚ್ಯಾರ್ಥ ಅಸಂಭವ; "ಅನುಪಾದೇಯತ್ವ' ವೇ 
ಲಕ್ಷ್ಮಾರ್ಥ (ಧ್ವನ್ಯಾಲೋ. ೪೩). [ಸೆಂ.] 

ಅನುಪಾನ (ನಾ). ೧. ಔಷಧದ ಜೊತೆಗೆ ಸೇವಿಸುವ ಪಾನೀಯ 
ಅಥವಾ ಕಲಸಿಕೊಳ್ಳುವ ತುಪ್ಪ, ಜೇನುತುಪ್ಪ ಮುಂತಾದುದು : 
ವೈದ್ಯನು ಕೆಲವು ಔಷಧದ ಚೀಟುಗಳನ್ನು ಕೊಟ್ಟು ಜೊ ಸಕ್ಕರೆ ತುಪ್ಪ 
ಅನುಪಾನದೊಳಗೆ ತಕ್ಕೊಂಡರೆ, ತೀವ್ರ ನೆಟ್ಟಿಗಾಗಿ ಮೈಯಲ್ಲಿ ಶಕ್ತಿಬರು 
ವುದು ಅಂದನು (ಮುಂಬಯಿ. ೩-೨೮). ೨. ಔಷಧಗಳನ್ನು ಸೇವಿಸುವ 
ಕ್ರಮ: ಚಿಕಿತ್ಸೆಗಳನ್ನು ಆರಿಸಿ, ಅವುಗಳ ಅನುಪಾನವನ್ನು ಸಹ ಕಲ್ಲಿನ 
ಮೇಲೆ ಬರೆಸಿ, ಎಲ್ಲರ ಕಣ್ಣಿಗೆ ಬೀಳುವ ಕಡೆಯಲ್ಲಿ ನೆಡಿಸಿದನು (ಭಜ್ಯೋತಿ. 
೧೮) ; ಪಥ್ಯಪಾನೀಯಗಳೆಲ್ಲವು ನಡೆಯಿತು ಅನುಪಾನಕನುಸಾರವಾಗಿ 
(ಇಂಚಾಪ. ೪೪-೧೦). ೩. ರೋಗಿಗಳಿಗೆ ನಡಸುವ ಉಪಚಾರ, -- 
ಪಥ್ಯ: ತಕ್ಕ ಅನುಪಾನವಿಲ್ಲದೆ ಇವನನ್ನಿಲ್ಲಿ ಬಿಟ್ಟರೆ. ಸಾಯುವುದು 
ಖಂಡಿತ (ಜಾರುದಾ. ೯೫); ಇನ್ನೂ ಅನುಪಾನ ಹೇಳುವದುಳಿದಿದೆ 
(ಕುರಿಹಿಂ. ೫೧). [ಸಂ.] 

ಅನುಪಾಲ (ನಾ). - ಅನುಪಾಲಕ : ನಿಜಸಮಯಾನುಪಾಲಾ ಬಸವ 
ಶರಣಾಗು (ಬಸಪು. ೨೧-೨) ; ಸದಾನುಪಾಲನು ದುಷ್ಟಸಂಸಾರ ಪ್ರಪಂಚ 
ವಿದೂರನೆನಲು (ಬಸಪು. ೩೩-೩). [ಸಂ.] 

ಅನುಪಾಲಕ (ನಾ). ಕಾಪಾಡುವವನು; ರಕ್ಷಿಸುವವನು: ಸುವಿಮಳ 
ಸದಾಚಾರಮಾರ್ಗ ಸದಾನುಪಾಲಕನು (ಬಸಪು. ೨೨-೧). (ಸೆಂ.] 

ಅನುಪಾಲನ (ನಾ). ೧. ಕಾಪಾಡುವುದು; ರಕ್ಷಿಸುವುದು: ಕಾಲ 
ಕರ್ಮ ವಿರಹಿತನುತ್ತಮಶೀಲ ನಿಜ ಭಾಷಾನುಪಾಲನಶಾಲಿ ಭವಿಸಂಸರ್ಗ 
ಪಥ ಸಂತತ ಪರಿತ್ಯಾಗಿ (ಬಸಪು. ೨೧-೩). ೨. ಹೇಳಿದ್ದನ್ನು ನಡಸು 
ವುದು ; ವಿಧೇಯತೆ. "ಅನುಪಾಲನಕ್ರಿಯ' ಪರಾ. [ಸಂ.] 

ಅನುಸಾಲನಕ್ರಿಯ (ನಾ). ಹೇಳಿದ್ದನ್ನು ನಡಸುವವನು; ವಿಧೇಯ: 
ಧರೆಯೆ ಕೋಸಲ, ಪರಬ್ರಹ್ಮನೇ ರಘುವರನು ಭರತನವೊಲನುಪಾಲನ 
ಕ್ರಿಯರು ನಾವು (ಮಂಕುಕ. ೭೧೧). 

[ಸಂ. (ಅನುಪಾಲನ + ಕ್ರಿಯಾ + -)] 

ಅನುಪಿಗಲು (ನಾ). "ಅನುಪು” ಎಂಬ ಸುಂಕವನ್ನು ವಸೂಲು 
ಮಾಡುವ ಸ್ಥಳವನ್ನು ಸೂಚಿಸುವ ಕಲ್ಲು (7) : ಪಡು ನಾಗಪುರ 
ವಾದ ಗೊಟ್ಟ ಗಡಿಯ ಅನುಪಿಗಲು ನೆಲೆಂ ಬಂಜೆಯಾಗಿ ಗ೧ ಪ೨ ನೂ 
ವರುಶಂ ಪ್ರತಿ ಆರು ಅನುಪಿನ ೫೫x * ಕವ ಮಾಡಿದಡವೂ (ಎಕ. ೪1, 
ತರೀಕೆ. ೮೦-೨೦ ; 1278). [ಅನುಪ್ಪ + ಕಲ್ಲು (ಆ ಕಲ್‌)] 

ಅನುಪು, (ಕ್ರಿ). ಕಳುಹಿಸು : ಇಂತಾ ಸೌಗಂಧಿಕಾ ದೇವಿಯು ಅನುಪಿದ 
ನವಮಲ್ಲಿಕೆಯು ಬಂದು ಆ ಮಹಾರಾಜಸಭಾಮಧ್ಯದಲ್ಲಿ ಮಂಡಿಸಿರುವ 
ಸುಗಂಧ ರಾಜೇಂದ್ರನಿಗೆ (ಸೌಸರಿ. ೧೩-೧೨೧) ; ಅರಸೆ ಈ ಕುವರಂಗೆ 
ಯುವರಾಜ್ಯಸಟ್ಟಿ ವಂನಿತ್ತು ಮತ್ತು ಸರ್ವ ಸೇನೆಗಳಿತ್ತು ಸಕಲ 


20 


35 


45 


ಅನುಪ್ರತಿ 


ದಿಗ್ವಿಜಯಮಂ ಮಾಡಲೋಸುಗ ಅನುಪು ನೀಂ ಮಾನೆವೆ0 ದ್ರಾ 
(ಸೌಗಂಧಿ. ೨೯-೧೦). ತಾ ತಮಿ. ಅನುಪ್ಪು ; ತೆಲು. ಅನುಪು] 

ಅನುಪ್ರು, ಆನುಪು (ನಾ). ಊರಿನ ಗಡಿಯೊಳಕ್ಕೆ ಬರುವ ಹೊರಗಿ 
ನವರು ಕೊಡಬೇಕಾದ ಸುಂಕ (?): ಗಂಗಮಂಡಲಿಯ ರಾಜ್ಯದ 
ಸೂಗೂರ ಅನುಪ್ರ ಸುಂಕದ ವೊಳಗೆ ದಿನಂಪ್ರತಿ (ಎಕ. ೪11, ಶಿವಮೊ. 
೭೮-೨೩ ; 1291); ಭಂಡಿಯ ಭತ್ತದ ಸುಂಕ ಉಪ್ಪರ ನೆಲವಳಿ ಅನುಪು 
ಆಳು ಅರ[ಕಾ]ಣಿಕೆ ಕಡಾಯಉ ದೆಂಣಾಯವಾರರು ಪಂನ್‌ ೬ ಕಬ್ಬಿನ 
ಮುದೆಯ (ಸೌಇಇ. 120-8, ೪೩೮-೧೬; 1418) ; ನಾಡೋಪಾದಿಯಲ್ಲಿ 
ಬಾಹ ಉಂಬಳಿಯ ಚಿಕ್ಕ ಹೊಂಬಳಿ ಹೊಂಮಾರು . , . ತಳವಾರಿಕೆ 
ಅನುಪು ಕೊಡ ವೀಸ... ಮುಂದೆ ಹುಟ್ಟುವ ಪೂರ್ವಾದಾಯ ಸಹವಾಗಿ 
(ಮೈಆರಿ. ೧೯೩೪, ೨೬೭-೨೨; 1490); ಸ್ಪಳದ ಸುಂಕ ಸಾಮ್ಯ ತಳವಾಣಕಿ 
ಕೆಯ ರೊಕ ಭತಜೋಡಿ ಬಿರಾಡ ಗ್ರಾಮಗಳ ನೀರ ಬಿರಾಡ ಅನುಪು 
ಹಾರಿಕಾಯಿ ಮೊದಲಾದ ಏನುಂಟಾದನು ಸರ್ವಮಾನ್ಯವಾಗಿ (ಸೌಇಇ. 
72-11, ೪೯೧-೧೬; 1513); ಊರಾದಿ ಕೊಳಗ ನಾಡಿನ ಬಳ್ಳಗಳ 
ಸರಿಮಾನದಳತೆಯ ಲೆಕ್ಕದ ಪೇಟಿಗೆ ಹೇಜು ಮೂಆಕಿಡೆ ತಾಕುವ ಬಾರಿ 
ನೂಜಕೊಂದು ಮೂಖಾಜು ಸುಂಕ ಮುವ್ವತ್ತಾಜನುಫು (ಶಿವಗೀ. ೯೪೭). 
ಆನುಪು : ಅನುಪು ಎತ್ತು ೧೦ಕ್ಕೆ ಇಪ್ಪಣವ ಕೊಟ್ಟಿರು (ಸೌಇಇ. 1-4, 
೩೮೪-೨೪ ; 1287) ; ಹೊಳೆಯಾಭಿ ಅನುಫು ಕಟಗೆ ಪಣಬಿನ ಹಜುಗೋ 
`ಲವರು ಕೊಡುವ ತೇಜಿಗೆ ಸಹವಾಗಿ (ಸೌಇಇ. 1೪, ೨೫೫-೧೧; 1513); 
ತಿಪರಾಜನ ಹೋಬಳಿಯ ತೋಟ ೧ ಹೊ[ಳೆ]ಯ ದಂಡೆಯ ಆನುಪು ೧ 
(ಸೌಇಇ. 7%, ೨೬೭-೨; 1513); ಸುಂಕ ತಳವಾಜ ಅನುಪು ಮಗಮೆ 
ಚಲವಾದಿ ಸಂಗಡಿ ಪಂತಗಾಜರಿಗೂ ಇದೇ ಭಾಷೆ (ಸೌಇಇ. IXx-ii, 
೫೩೨-೨೦ ; 1530). "ಅನುಪುಮಾನ್ಯ, "ಅನುಪುಸುಂಕ' ಪರಾ. 

ಅನುಹಿನ ಕಲ್ಲು - ಅನುಪಿಗಲು: ಮೂಡಲು ಸಂತೆ ಕಡವೂರ ಗಡಿಯ 
ಅನುಪಿನ ಕಲ್ಲು (ಎಕ. ೪11, ಶಿವಮೊ. ೨೬-೨೪೪ ; 1524). ಅನುವಿನ 
ಹಳ್ಳಿ - ಒಂದು ಹಳ್ಳಿಯ ಹೆಸರು : ಚಿಕದೇವರಾಯದುರ್ಗಕ್ಕೆ ಸಲುವ 
ಅನುಪಿನಹಳಿ£ಳ್ಳಿ3ಯಲಿ ಯೀ ಗ್ರಾಮಕ್ಕೆ ಪೂರ್ವ ದಿಕ್ಕಿನಲ್ಲಿ (ಎಕ. 211, 
ತುಮಕೂ. ೪೫-೩೦ ; 1699). 
[ದೇ. ॥ ತೆಲು. ಅನುಪು ಇ ಪಥಿಕರು ಸಲ್ಲಿಸುವ ಸುಂಕ] 

ಅನುಪುಮಾನ್ಯ (ನಾ). "ಅನುವು? ಎಂಬ ಸುಂಕವನ್ನು ವಸೂಲು 
ಮಾಡುವ ಹಕ್ಕು (?) : ದಂಣಾಯಕರ ಸಾಮ್ಯ ತಆವಾಳಿಕೆ ಅನುಪು 
ಮಾನ್ಯವಾಗಿ (ಎಕ. ೫11, ಶಿರಾ. ೭೬-೧೭; 1379). [ಅನುಪ್ಪು + ಮಾನ್ಯ] 

ಅನುಪುಸುಂಕೆ (ನಾ). - ಅನುಪ್ಯು : ಗಂಗಮಂಡಲಿಯ ರಾಜ್ಯದ 
ಸೂಗೂರು ಅನುಪುಸುಂಕದ ಒಳಗೆ ದಿನಂಪ್ರತಿ (ಎಕ. ೪11, ಶಿವಮೊ. 
೭೮-೨೩ ; 1291). [ಅನುಪ್ಪ್ಯ + ಸುಂಕ] 

ಅನುಪೂರಕ (ಗು). ಪೂರ್ಣಗೊಳಿಸುವ ; ತುಂಬಿಕೊಡುವ : ಅಭಿ 
ವೃದ್ಧಿ ಸಹಾಯ ಸಂಸ್ಥೆಗಳ ಕಾರ್ಯಾಚರಣೆಗಳಿಗೆ ಅನುಪೂರಕ 
(Complermentary)ವಾಗಿದೆ (ಅಂತಸಂ. ೧೪೨). [ಸೆಂ] 

ಅನುಪೂರ್ನ (ಗು). ಎ ಅನುಪೂರ್ವಕ. [ಸಂ.] 

ಅನುಪೂರ್ವಕ (ಗು). ಒಡಗೂಡಿದ; ಕ್ರಮವಾದ: ಆಗಳರಸನ 
ಪೊರೆಗೆ ಭಕ್ತನು ಪೋಗಿ ಸುಸ್ನೇಹಾನುಪೂರ್ವಕವಾಗಲಿಂತೆಂದನು (ಬಸಪ. 

(ಸಂ.3 

ಅನುಪ್ರತಿ (ನಾ). ಅಸಲು ಪ್ರತಿಗೆ ಸರಿಯಾದ ನಕಲು: ಉತ್ತರಬಾಧ್ಯ 
ಸರಕಾರದ ಯೋಜನೆ - ನಮ್ಮ ದೇಶಕ್ಕೆ ತೀರಾ ಹೊಸದು. ಆದರ ಬಹು 
ಲಕ್ಷಣಗಳನ್ನು ನಾವು ಇಂಗ್ಲೆಂಡು ಅಮೇರಿಕಗಳಿಂದ ಅನುಪ್ರತಿ (ಕಾಪಿ) 
ಮಾಡಿಕೊಂಡಿದ್ದೇವೆ (ರಾಜ್ಯಶಾ. ೧೭). [ಸಂ.] 


೨೭-೧೧). 


ಅನುಪ್ರಧಾವಿತ 


ಅನುಪ್ರಧಾವಿತ (ಗು). ಅನುಸರಿಸಿ ಓಡಿದ : ಇಂದ್ರಾಯುಧ ಪ್ರತ್ಯ 
ಭಿಜ್ಞೆಯೊಳಮ[ನುಪ್ರಧಾವಿ]ತ [ಪಾಠಾಂ. ಶಿಪ್ರಚ್ಛಾರಿತ] ರಾಜಪುತ್ರ 
ಲೋಕದೊಳಂ ಚಂದ್ರಾಪೀಡನೆಂದಆಕಿದು (ಕಾದಂಉ. ೪೩೬). [ಸಂ.] 

ಅನುಪ್ರಯುಜ್ಯ (ಗು). ಜೊತಿಗೆ ಪ್ರಯೋಗವಾಗತಕ್ಕ : ಧಾತುಗೆ 
ಕರ್ಮದಲ್ಲಿ ವಿಹಿತಮಾದ ಅಮಾದಿಗಳ್ಬರಮಾಗೆ -ಪಡು ಧಾತುವನು 
ಪ್ರಯುಜ್ಯ[ಪಾಠಾಂ- ತ್ಯ]ಮಾದಪುದು( ಶಮದ. ೨೬೩ ಪ್ರಯೋ). [ಸಂ.) 

ಅನುಪ್ರವೇಶ (ನಾ). ಒಳಗೆ ಸೇರಿಕೊಳ್ಳುವುದು ; ಒಳಹೊಕ್ಕಿರು 
ವುದು : ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮ, ಅನುಪ್ರವೇಶ ಎಂಬ ಪಂಚ 
ಕೃತ್ಯಗಳಿಂದ ಪ್ರವೃತ್ತಿಮಾಡಿದಂಥ ಪದಾರ್ಥಗಳ ಪ್ರಪಂಚಮಯನಾದ 
ವನು (ಈಶ್ವರ) (ಅಮೃತ. ೩-೧೫೦ ಟೀಕೆ) ;. ಸೃಷ್ಟಿ ಕಾಲದಲ್ಲಿ ಪ್ರತಿ 
ನಸ್ತುನಿನಲ್ಲೂ ಅನುಪ್ರನೇಶವೆಂಬ ಪರಮಾತ್ಮನ ಸಾನ್ನಿಧ್ಯವು ಬೇರೆ 
ಇರುವುದು (ಹಿಂದಸಾ. ೨೫೨). (ಸಂ.] 

ಅನುಪ್ರಾಸ (ನಾ). [ಕಾವ್ಯಮಾ] ಏಕರೂಪದ ವರ್ಣ ಅಥವಾ 
ವರ್ಣಗಳು ಮತ್ತೆ ಮತ್ತೆ ಬರುವಂತೆ ಶಬ್ದಗಳನ್ನು ಜೋಡಿಸಿ 
ರಚಿಸಿದ ಒಂದು ಶಬ್ದಾಲಂಕಾರ : ಪ್ರಾಸಾನುಪ್ರಾಸಾಂತಪ್ರಾಸಂಗಳ್‌ 
ಮೂಜುಮತಿಶಯಂಗಳ್‌ ಪ್ರಾಸಾಭಾಸಂಗಳುಲಟಕಿದ ಮೂಲುಂ (ಕವಿರಾ. 
೩-೪೩) ; ಸ್ಥಾನಂ ಕ್ರಿಯೆಯೆಂಬಿವಜಕೊಳನೂನ ಸಮಾನಾಕ್ಷರಾದಿಪದ 
ಸಾನ್ನಿ ಧ್ಯಂ ತಾನ ಕ್ಳು ೦ ಮಾಧುರ್ಯಾಧೀನಮನುಪ್ರಾಸಮೆಂದು 
ಪೇಟ್ವಿರ್‌' ಕೆಲಬರ್‌ (ಕಾವ್ಯಾವ. ೫೬೬); “ಶಬ್ದಾಲಂಕಾರಗಳಲ್ಲಿ 
೧. ಅನುಪ್ರಾಸ, ೨. ಯಮಕ, ಎ. ಚಿತ್ರಕವಿತ್ವ ಎಂದು ಮುಖ್ಯವಾಗಿ 
ಮೂರುವಿಧ ; ಅಕ್ಷರಗಳ ಆವೃತ್ತಿಯೇ ಅನುಪ್ರಾಸ” (ಕೈಪಿಡಿ. ೨೫೩). 
ಉದಾ: ಎಳಗಿಳಿಗಳ ಬಳಗಂ ಗಳ | ಗಳನಿಳಿತಂದೆಳಸಿ ಬಳಸಿ ಸುಳಿ 
ದೊಳವುಗುತುಂ | ನಳನಳಿಸಿ ಬೆಳೆದು ಕಳೆಯದ | ಕಳನೆಯ ಕಣಿಶಂಗಳಂ 
ಕರಂ ಖಂಡಿಸುಗುಂ 1 (ಕೈಪಿಡಿ. ೨೫೩). [ಸಂ.] 

ಅನುಪ್ರೇಕ್ಷೆ (ನಾ). [ಜೈನ] ಯತಿಗಳು ಧ್ಯಾನಮಾಡಬೇಕಾದ ಅನಿ 
ತ್ಯುತ್ವ, ಅಶರಣತ್ವ, ಸಂಸಾರ, ಏಕತ್ವ, ಅನ್ಯತ್ವ, ಅಶುಚಿ, ಆಸ್ರವ, 
ಸಂವರ, ನಿರ್ಜರೆ, ಲೋಕ, ಬೋಧಿದುರ್ಲಭತ್ವ, ಧರ್ಮ ಎಂಬ 
ಹನ್ನೆರಡು ತತ್ತ್ವಗಳ ಅನುಚಿಂತನೆ: ಅರ್ಹತ್ರದಮಂ ನೆನೆಯುತ್ತು 
ಮನುಪ್ರೇಕ್ಷೆಯೆ ಮನದೊಳ್‌ ತಣ್ಮಲೆಯೆ ಸೇಸೆಗೊಳ್‌ ಖಚರಪತೀ 
(ಅದಿಪು. ೨-೫೭) ; ವಾಚನೆಯುಂ ಪೃಚ್ಛನೆಯುಮನು ಪ್ರೇ ಕ್ಷೆಯುಮಾಮ 

: ಯಮುಂ (ಅಜಿಪು. ೧೨-೪ ವ). [ಸಂ. ಅನುಪ್ರೇಕ್ಟಾ] 

ಅನುಸ್ರೇಕ್ಲೆಗೆಯ್‌ (ಕ್ರಿ). ಅನುಪ್ರೇಕ್ಷೆ ಮಾಡು: ದ್ವಾದಶಾನುಪ್ರೇಕ್ಷೆ 
ಗೆಯ್ಯಾತ್ತುಂ (ಸುಕುಮಾ, ೩-೩೯ ವ). 

[ಅನುಪ್ರೇಕ್ಷೆ * ಗೆಯ್‌ (£ಕೆಯ್‌,)] 

ಅನುಬಂಧ (ನಾ). ೧. ಸಂಬಂಧ; ಸೇರುವೆ; ಜೋಡಣೆ: ಕಿಜೀದು 
ಪೊಟ್ಟು ಶೋಕಾನುಬಂಧದೊಳ್ಳೋಪಾನುಬಂಧಮುಂ ಸಮರಾನುಬಂಧ 
ಮುಮಂತರಿಸಿರ್ದು (ಗದಾಯು. ೪-೧೩ ನ). ೨. ಜೊತೆ; ಸ್ನೇಹ: ವಿಗ್ರಹ 
ಸಮಗ್ರನಪ್ಪ ಸುಗ್ರೀವಂ ನಮ್ಮೊಳಾದನುಬಂಧದೊಳ್‌ ಶಿಥಿಲನಾಗಿರ್ಕು 
ಮಾತನೊಳನುಬಂಧಮುಳ್ಳುದಆಿಂ ಹನುಮನುಮೆಮಗಲ್ಲನೆಂಬುದುಂ 
(ಸಂರಾಮಾ. ೯-೧೯೪). ೩. [ನ್ಯಾಕ] ತಾನು ಪ್ರಯೋಗಕ್ಕೆ 
ಸಿಲುಕದೆ ಕಾರ್ಯವಿಶೇಷಗಳನ್ನು ಸೂಚಿಸಲು ಬರುವ "ಇತ್‌' 
ಎಂಬ ಸಂಜ್ಞೆಯಿಂದಕೂಡಿದ ವರ್ಣ ಅಥವಾ ವರ್ಣಸಮು 
ದಾಯ. ೪. ಮುಖ್ಯವ್ಯಕ್ತಿಯನ್ನು ಅನುಸರಿಸಿ ನಡೆಯುವ ಅಧೀನ 
ವ್ಯಕ್ತಿ. ೫. ಆರಂಭ. ೬. ತೊಡಗಿದ ಕೆಲಸವನ್ನು ಬಿಡದೆ ಅನುಸರಿ 
ಸುವುದು. ೩. ಗ್ರಂಥದ ಕೊನೆಯಲ್ಲಿ ಒಳಗಿನ ವಿಷಯಕ್ಕೆ ಸಂಬಂಧ 
ಪಟ್ಟ ವಿಶೇಷ ವಿಷಯಗಳ ನಿರೂಪಣೆ : ಪಾರಿಭಾಷಿಕ ಶಬ್ಧಗಳನ್ನು 


೨೫೪ 


EEE 


Uw 


[en 


5 


30 


45 


ಅನುಬದ್ಧ ಕೇವಲ 


ನಿಘಂಟನ ಕೊನೆಯಲ್ಲಿ ಅನುಬಂಧವಾಗಿ ಕೊಟ್ಟಿದೆ (ರೂಢಿ). ೮. [ಗಣಿತ] 
ಕೂಡುವುದು: ಯುತಂ, ಯುಕ್ತಂ... ಅನುಬಂಧಂ, ಯೋಗಂ, 
ಬೆರಸು, ಮದಿಸು... ಇಂತಿನಿತುಂ ಕೂಡೂದಕ್ಕೆ ಹೆಸರು (ವ್ಯವಹಾ. 
೧೧-೧೨ ವ). (ಸಂ.] 


ಅನುಬಂಧಂಗಿಡು (ಕ್ರಿ). ಸಂಬಂಧ ತಪ್ಪು; ಸಂಬಂಧವಿಲ್ಲದಂ 


ತಾಗು: ಪಲವುಕಾಲದಿಂದನುಬಂಧಂಗಿಡದೊಡಲೆರಡಸುವೊಂದೆನೆ ಗೆಡೆ 
ವಕ್ಕಿಗಳಂತೆ ಕೂಡಿ ನಲಿಯುತ್ತಿರ್ದರ್‌ (ಸಂರಾಮಾ. ೪-೬). 
[ಅನುಬಂಧ + ಕಿಡು (ಆ ಕೆಡು)) 


ಅನುಬಂಧಕ್ರಿಯೆ (ನಾ). [ವ್ಯಾಕ] ಮುಖ್ಯಕ್ರಿಯಾವಾಚಕಕ್ಕೆ 


ಸೇರಿ ಬೇರೊಂದು ಅರ್ಥವನ್ನು ಕೊಡಲು ಬರುವ ಸಹಾಯಕ 
ಕ್ರಿಯೆ. ಉದಾ :--ಕಂಡುಕೊಳ್ಳು, ಸಿಕ್ಕಿಬಿಡು, ಹಾರಿಹೋಗು 
ಮುಂತಾದುವುಗಳಲ್ಲಿನ ಎರಡನೆಯ ಶಬ್ದ. [ಅನುಬಂಧ + ಕ್ರಿಯೆ) 


ಅನುಬಂಧಚತುಷ್ಟಯ (ನಾ). ನಾಲ್ಕು ಬಗೆಯ ಅನುಬಂಧಗಳು : 


ಬಳಿಕ ಶಾಸ್ತ್ರದೊಳ್‌" ವಿಷಯ, ಸಂಬಂಧ, ಪ್ರಯೋಜನ, ಅಧಿಕಾರಿಗಳೆಂ 
ಬವೇ ಅನುಬಂಧಚತುಷ್ಟಯಮಾಗಿರ್ಪುದು (ವಿವೇಕ. ೧೪); ಶಾಸ್ತ್ರದ 
ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ ಈ ನಾಲ್ಯಕ್ಕೆ ಅನುಬಂಧ 
ಚತುಷ್ಟಯವೆಂದು ಹೆಸರು (ಶಿವಾಸೂ. ೧೦ ಅಡಿಟ). 

[ಅನುಬಂಧ * ಚತುಷ್ಟಯ] 


ಅನುಬಂಧಿ (ಗು). ೧. ಕಟ್ಟಲ್ಪಟ್ಟ; ಸಂಬಂಧವುಳ್ಳ : ಅನಂತಾನು 


ಬಂಧಿ ಕ್ರೋಧಮಾನ ಮಾಯಾಲೋ ಭಾಭಿಭೂತರುಮಪ್ಪ ಮಹಾಪಾಸಿ 
ಜೀವಂಗಳ್‌ (ಸುಕುಮಾ. ೧೧-೪೧ ವ); ಪುಣ್ಯಂ ಸುಪುಣ್ಯಾನುಬಂಧಿಗೆ 
ಬಂದಂದದುವುಂ ಶುಭಂ ಸುಕೃತಮುಂ ಪಾಪಾನುಬಂಧಕ್ಕೆ ಮುಂ ಫುಗೆ 
ಪಾಪಕ್ಕನುಬಂಧಿ ಪಾಪಮಶುಭಂ (ರತ್ನಾಶ. ೩೮). (ನಾ). ೨. ಸಂಬಂಧ 
ವುಳ್ಳವನು; ಬಂಧು: ನಿನ್ನನ್ನೂ ನಿನ್ನ ಅನುಬಂಧಿಗಳನ್ನೂ ಕೊಂದು 
ಇದಕ್ಕೆ ಉತ್ತರ ಕೊಡುತ್ತೇನೆ (ವಚಭಾ. ೧೦೮) ; ನೀವೆಲ್ಲರೂ ನನಗೆ ಅಪ್ತ 
ರಾದ ಅನುಬಂಧಿಗಳು (ಪೈಗಂಬ. ೩೬). [ಸಂ. ಅನುಬಂಧಿನ್‌] 


ಅನುಬಂಧಿಕೆ (ನಾ). ಸಂಬಂಧ; ಸಹವಾಸ; ಸ್ನೇಹೆ: ಕುಲಹೀನ 


ವನಿತಾಸ್ತ ನ್ಯೋಪಪುಷ್ವ ನೊಳನುಬಂಧಿಕೆಯತಿಕಷ್ಟಮುಂ . .. ಅಪಹಾಸ್ಯ 
ಮುಮಪ್ಪುದು (ಜಗನಿ. ೫-೬೧ ವ); ತನ್ನ ವನಿತೆಯ ಕೊಂಡೊಯ್ವ ಶಕ್ತಿ 
ಯುಂಟವ ನಿಮ್ಮನುಬಂಧಿಕೆಯನು ಬಯಸಿ (ರಾಮವಿ. ೧೫-೨೬). 

[ಸಂ. ಅನುಬಂಧಿಕಾ] 


: ಅನುಬಂಧಿಸು (ಕ್ರಿ). ೧. ಕಟ್ಟು; ಕೂಡು; ಸೇರಿಕೊಂಡು ಬರು: 


ಆನುಮಸ್ಮಜ್ಜನನೀಚರನಪ್ಪ ಲಲಿತಾಂಗದೇವನೊಳನುಬಂಧಿಸಿದ ಮೋಹ 
ಸಂಬಂಧದೊಳ್‌ ನಿನ್ನ ದೆೇವನ ಪ್ರ ಲಲಿತಾಂಗಂಬೆರಸಿರ್ಪತ್ತಿರ್ವರ್ಲಲಿ 
ತಾಂಗರಂ ಕೊಂಡಾಡಿದೆಂ (ಆದಿಪು. ೩-೭೩೨ ವ) ; ಪಲತೆಜಟದಿಂ ಲೋಗರ್‌ 
ದಾನಲಾಭಭೋಗೋಪಭೋಗ ವೀರ್ಯಾದಿಗಳಂ ಸಲಿಸುನೆಡೆಗೆಡೆಗೆ 
ವಾಯ್ದುಂ ಬಟ್‌ಸಂದೊಂಗಂತರಾಯಮನುಬಂಧಿಸುಗುಂ (ಸುಕುಮಾ. 
೮-೨೬). ೨. ಅನುಸರಿಸಿ ನಡೆ; ಮುಂದುವರಿಸು: ಅಭಿಲಸಿತ ಸಿದ್ಧಿಗೆಂ 
ದಾವುದೊಂದು ಸದ್ವ್ರತಮನಾಚರಿಸುತ್ತಿರ್ದಿರದನೇ ನೀವನುಬಂಧಿಸು 
ವುದು (ಕಾದಂಉ. ೬೨೫). [ಅನುಬಂಧ * ಇಸ್ಟು). 


ಅನುಬದ್ಧ (ಗು). ಜೊತೆಗೆ ಕಟ್ಟಿದ; ಅನಂತರ ಸೇರಿದ; ಸಂಬಂಧಿ 


ಸಿದ : ವಿಳಸಿತಾಶಾಕಾಶಕೀರ್ತಿಯಚಳಿತಕಾರಣ ಪುಣ್ಯಮೂರ್ತಿ ವಿಮಳ 
ಶಿವಾಚಾರ ಪ್ರಸಿದ್ಧನು ಸಚ್ಚಿ ದನುಬದ್ಧ (ಬಸಪು. ೩೪-೧). [Ao.] 


ಅನುಬದ್ಧಕೇನಲ (ನಾ). [ಜೈನ] ವರ್ಧಮಾನ ಜಿನನ ಅನಂತರ 


ಬಂದ ಗೌತಮ, ಸುಧರ್ಮಸ್ವಾಮಿ, ಜಂಬೂಸ್ವಾಮಿ 
ಎಂಬ ಮೂವರು ಕೇವಲ ಜ್ಞಾನಿಗಳು : ಅನುಬದ್ಯಕೇವಲರೆನಿಸಿದ 


ಅನುಬದ್ಧಕೇವಲಿ 


ಗೌತಮ ಸುಧರ್ಮ ಜಂಬೂಗಣಭೃದ್ವಿನುತರೆಮಗೀಗೆ ಶಾಶ್ವತಧನಮೆನಿಸಿದ 
ವಿಶ್ರುತ ಶ್ರುತಾರಾಧನಮಂ (ಪಂರಾಮಾ. ೧-೭). [ಅನುಬದ್ಧ + ಕೇವಲ] 

ಅನುಬದ್ಧ ಕೇನಲಿ, ಅನುಬದ್ಧ ಕೇವಳಿ (ನಾ). [ಜೈನ] - ಅನುಬದ್ಧ 
ಕೇವಲ. ಅನುಬದ್ಧ ಕೇಪಳಿ : ಮಳವಿಳಯನರೆನಿಸಿದ ಕೇವಳಿಗಳ 
ಶುದ್ಧಾ ನುಬದ್ಧ ಕೇವಳಿಗಳ ನಿಶ್ಚಳಿತ ಶ್ರುತಕೇವಳಿಗಳ ಚಳನಂ ನಮಗಚಳ 
ಸುಖನುನೀಗನವರತಂ (ಚಂದ್ರಪು. Ko [ಅನುಬದ್ಧ * ಕೇವಲಿ] 

ಅನುಬದ್ಧಕೇವಳಿ "ಅನುಬದ್ದಕೇವಲಿ? ನೋ. 

ಅನುಬಲ (ನಾ). ೧. ಸಹಾಯಕ ಸೈನ್ಯ: ಗ್ರಹಬಲಮಿಲ್ಲದ ಜನ್ಮಿಗನಂತೆ 
ಪೆರ್ಚಿಲ್ಲದೆ ಅನುಬಲಮಿಲ್ಲದ ಪೊಕ್ಕಸಿವನಂತೆ ಮನಂಗುಂದಿ (ಶಾಂತಿಪು. 
೪-೩೦ ವ). ೨. ಬೆಂಬಲ; ಒತ್ತಾಸೆ; ಸಹಾಯ: ಗೋಗ್ರಹಣಮನೆ 
ನೆನಂ ಮಾಡಿ ಸುಯೋಧನನೆಂಬ ಪಾಪಕ ಮರ ನ ಮಾಡಿದನುವರಂ 
ನಿಮ್ಮನುಬಲದೊಳಮರಿಕೇಸರಿಯ ಭುಜಬಲದೊಳಮೆಮಗಿಂಬುವಂದುದು 
(ಪಂಪಭಾ. ೯-೧೬ ವ) ; ಹರಿಯನುಬಲದಿಂ ಪಾಂಡವರೆರಿಯರ್‌ ಗೆಲಲ್‌ 
(ಗದಾಯು. ೯-೨೮). [ಸಂ.] 

ಅನುಬಿಂಬ (ನಾ). ಪ್ರತಿಬಿಂಬ ; ಪಡಿನೆಳಲು. [ಸಂ.] 

ಅನುಬಿಂಬಿಸು (ಕ್ರಿ). ನ ಪ್ರತಿಬಿಂಬಿಸು; ಪಡಿನೆಳಲಾಗು. 

[ಅನುಬಿಂಬ * “ಇಸ್ಟು 

ಅನುಬೋಧ (ನಾ). ೧. ಹಿಂದಿನ ತಿಳಿವನ್ನು ಅನುಸರಿಸಿ ಉಂಟಾದ 
ಜ್ಞಾನ; ತರುವಾಯ ಉಂಟಾದ ತಿಳಿವು. ೨. ಆಮೇಲೆ ಬಂದ 
ಯೋಚನೆ. ೩. “ಸುಗಂಧ ದ್ರವ್ಯಗಳಲ್ಲಿ ಅಡಗಿಕೊಂಡಿರುವ ಪರಿ 
ಮಳಾದಿಗಳನ್ನು ಪ್ರಕಾಶಗೊಳಿಸುವ ತೈಲಾದ್ಯುತ್ತೇಜಕ ಸಾಮ 
ಗ್ರಿಯ ಹೆಸರು” (ಸಿದ್ಧಾಂತಿ. ೧೩೮). [ಸಂ.] 

ಅನುಭ (ನಾ). (2): ಮನೆ ಮಲಗದೆ ಅನುಭ ಸಹಿತ ಯಾ ಬಾಳಗೇಣಿ 
ಅಕ್ಕಿ ನಾಲ್ವಂಡೆಯಲು ಮು ೫ (ಸೌಇಇ. 1-11, ೪೫೨-೨೧; 1450) ; 
ಚತುಸ್ಸೀಮೆ ಒಳಗುಳ ಸರ್ವ್ವಬಾಳು ಮನೆ ಠಾಉ ಮರ ಫಲ ಅನುಭ 
(an. IX-ii, ೪೬೮-೧೯ ; 1472) ; ಅಲಿ ಮನೆ ಹಟ ಭಾವಿ ಕಣ 
ಅರ್ಥ ಕೆಜೆ ಅನುಭ ತೋಟ ಸಹಿತ ಬಿಡಾರುವಾರವ ಮಾಡಿಕೊಂಡು 
(Na. 1X-ii, ೫೧೨-೨೪ ; 1520) ; ಕೆಳಗಣ ಬಾವಿ ಅನುಭ ಹೊಲನು 
ಮೆಣಸು ಮುಂತಾದ (ಸೌಇಇ. 3-1, ೬೦೯-೨೪ ; 1544). ([?] 

ಅನುಭವ (ನಾ). ೧. ಇಂದ್ರಿಯಗಳ ಮೂಲಕ ಬರುವಜ್ಞ್ಞಾನ; 
ಸ್ವಪ್ರಯತ್ನದಿಂದ ಅಥವಾ ಪ್ರಯತ್ನವಿಲ್ಲದೆ ಉಂಟಾಗುವ ಜ್ಞಾನ: 
ಅಪ್ರಮುಖ ವಸ್ತು'ಗಳ್ಳಲ್ಪತ್ವಮಳಿದುಡ ಯ್‌ ಅನುಭವದ ಘನ 
ಮಹಿಮೆಯಿಂ (ಶ್ರೀರಾಮಾ. ೧೪೫-೯೦). ೨. ಸುಖ, ದುಃಖ, ದೈನ್ಯ, 
ಭಯ ಮುಂತಾದ ಭಾವಗಳನ್ನು ಪಡೆಯುತ್ತಿರುವ ಮನಸ್ಸಿನ 
ಸ್ಥಿತಿ: ಈ ಜ್ಞಾನದಲ್ಲಿ ಸ್ಮೃತಿ ಅನುಭವ ಎಂದು ಎರಡು ವಿಧ... ಅನು 
ಭವದಲ್ಲಿ ಎರಡುವಿಧ, ಯಥಾರ್ಥಾನುಭವ ಆಯಥಾರ್ಥಾನುಭನ ಎಂದು 
(ಹಿಂದಸಾ. ೧೩೨). ೩. ಭೋಗಕ್ಕೆ ಒಳಪಟ್ಟಿರುವುದು; ಸ್ವಾಧೀನ 
ದಲ್ಲಿರುವುದು: ಈ ತೋಟ ಹತ್ತು ವರ್ಷದಿಂದ ನನ್ನ ಅನುಭನದಲ್ಲಿದೆ 
(ರೂಢಿ). ೪. ಅನುಭಾವ: ಚಿನ್ನಿಧಾನಂ ಭಾವಿಸುತ್ತಂ ಸನ್ನುತಿಗಳಂ 
ಮಾಡುತಂ ವಿನಯೋನ, ತಿಯೊಳಾ ಮಾಚಿದೇವಗಳನುಭವದೊಳಿರ್ದ 
(ಬಸಪು. ೬೧-೭೫). ೫. ಆರು ಬಗೆಯ ಭಕ್ತಿಗಳಲ್ಲಿ ಒಂದು: ಶ್ರದ್ಧೆ 
ನಿಸ್ಮೆ, ಅವಧಾನ, ಅನುಭವ, ಆನಂದ, ಸಮರಸ (ಇವು ಆರು ಹಡ್ವಿಧ 
ಭಕ್ತಿಗಳು) (ಶಿವಾಸೂ. ೨ ಅಡಿಟ). [ಸಂ.] 

ಅನುಭವಜನ್ಯ (ಗು). ಅನುಭವದಿಂದ ಉಂಟಾದ. 

[ಅನುಭವ + ಜನ್ಯ] 
ಅನುಭವಣಿ "ಅನುಭವಣೆ' ನೋ. 


ಯ 


20 


25 


95 


40 


45 


ಅನುಭವಶಾಲಿ 


ಅನುಭವಣೆ, ಅನುಭವಣಿ (ನಾ). ೧. ಆಡಳಿತ; ಅಧಿಕಾರ; 
ಸ್ವಾ ಮಿತ್ತ ಶ್ವ?) ಅಂತೆನಿಸಿದ ಪೆರ್ಗಡೆ ಪ ಪ್ರಭಾಕೆರಯ್ಯನನುಭವಣೆಯಲು 
2೪111, ೩೮-೫೩ ; 1076). ೨. ಅನುಭವ : ಅನುಭವಿಸದಂಗ 
ಜಾಗಮಮನೆ ಮಾಡಿ ಬತ ತಾನು ಗತಿಕಾಲೋಕಯೆನಿಪಂತೆ ಮುನ್ನ 
ಪೇಟ್ಜು ದನನುಭವಣೆಗಮಾಗಮಕ್ಕೆ ಮಳವಡೆ ಪೇಟತ್ತಿಂ (ಮದತಿ. ೧-೫೫); 
ಅಜಕಿವಾದೊಡಮೇ0ಂ ಬಂಧಂ ಪಆಪಡುಗುಮೆ ಕಾಲಲಬ್ದಿ ದೊರೆಕೊಳ್ಳಿ 
ನೆಗಂ ತೊಆಕಿಯಲ್ಲ ಪದನುಭವಣೆಗೆ ನೆರೆಯಲೊಡಂಬಡಿಪುದೊಳ್ಳು ನುನೆ 
ಯೊಕ್ಕೆಯ್ಯಂ (ಜೀವಸಂ. ೧೧-೫೯) ; ಜ್ಞಾನಾವರಣಾದಿ ಕೆರ್ಮಂಗಳ 
ದ್ರವ್ಯ ಕ್ಷೇತ್ರ ಕಾಲಭಾವನಿಮಿತ್ತಮಪ್ಪ ಅನುಭವಣೆಯಂ ಕುರು[ಉ]ತ್ತು 
ಚಿತ್ತ ಪ್ರಣಿಧಾನಂ (ಶ್ರಾವಕಾ. ೯೦-೧೨) ; ಅನುಭವಣೆಯಳವಡುವ 
ಪರಿಯಂತನುಮತವನೊಳಗೊಂಡು ನಿಶ್ಚಲದನುವನಂಗೀ ಕರಿಸಿ (ಪ್ರಭುಲೀ. 
೧೮-೩೪). ೩. ಏರ್ಪಾಡು ; ಸಿದ್ಧತೆ (2): ಈ ಯನುಭವಣೆಯ 
ಆರೊರ್ಬ್ಬ ನಡೆವರವರದೆ ಧರ್ಮ (ಸೌಇಇ. 2೧೮, ೩೪-೨೧; 1053). 
ಅನುಭವಣಿ: ೧. ಆ ಮಹಾಸೇನಾಧಿಪತಿ ಶಿರಶ್ಶೇಖರನೆರಡಜು 
ನೂಜಜನುಭವಣಿಯೊಳಂ ಬನವಾಸೆನಾಡಧಿಕಾರದೊಳಂ ಕೂಣ್ಣಿ ನಾಡಾ 
ಳ್ಳೆಯೊಳಂ ಇ ಅಗ್ರಗಣ್ಯನುಮಾಗಿ (ಸೌಇಇ. 20೦1-11, ೧೪೭-೧೨ ; 
1099). [< ಸಂ. ಅನುಭಾನನಾ] 
ಅನುಭವದಾರ (ನಾ). ೧. ಅನುಭವಿಸುತ್ತಿರುವವನು; ಹಿಡುವಳಿ 
ಯನ್ನು ಹೊಂದಿರುವವನು: ನಾನು ಈ ಜಮಾನಿನ ಅನುಭವದಾರ 
(ರೂಢಿ). ೨. ಅನುಭವವನ್ನುಳ್ಳವನು. 
[ ಅನುಭವ + -ದಾರ್ಯ) 
ಅನುಭವಭಕ್ತಿ (ನಾ). ಅನನ್ಯವಾದ ಅನುಭವದಿಂದ ಕೂಡಿದ ಭಕ್ತಿ: 
ಶಿವನ ಸ್ಪರ್ಶರೂಪವನ್ನೇ ಅನುಭವಿಸುತ್ತ ಅವನಿಗಾಗಿಯೇ ಬಾಳಬೇಕು. 
ಇದುವೇ ಅನುಭವ ಭಕ್ತಿ (ಮಹಾಸಾ. ೫೩ ಪ್ರಸ್ತಾ); ಪ್ರಸಾದಿಸ್ಮಲಗತವಾದ 
` ಅನಧಾನಭಕ್ತಿಯೇ ಸ್ವಾನುಭವದಿಂದ (ತನ್ನಾತ್ಮರೂಪದಿಂದ ಅನನ್ಯವಾದ 
ಶಿವನ ಅನುಭವದಿಂದ) ಅನುಭವಭಕ್ತಿ ಯೆಂದೆನಿಸಿಕೊಂಡಿತು (ಶಿವಾಸೂ. 
ಅಡಿಟ). [ಅನುಭವ * ಭಕ್ತಿ] 
ಅನುಭವಭವ (ಗು). ೧. ಅನುಭವದಿಂದ ಉಂಟಾದ, ಹುಟ್ಟಿದ. 
(ನಾ). ೨. ಅನುಭವದಿಂದ ಉಂಟಾದುದು, ಹುಟ್ಟಿದುದು : 
ಭಾವಂ ಬಹಿರರ್ಥಸಮುದ್ಭಾವಿತಮನುಭವಭವಂ ವಿಭಾವಂ (ಕಾವ್ಯಾವ. 
೭೯೭). [ಅನುಭವ * ಭವ] 
ಅನುಭವಮಂಟಪ (ನಾ). [ವೀಶೈ)] ಕಲ್ಯಾಣ ಪಟ್ಟಣದಲ್ಲಿ ತತ್ತ್ವ 
ಜಿಜ್ಞ್ಞಾ ಸೆಗಾಗಿ ಶಿವಶರಣರು ನೆರೆಯಲು ಬಸವಣ್ಣ ನವರು. ಏರ್ಪಸ್ನ 
ಸಿದ್ದ ಭಾಸ್ಥಾ ನ: ಚಿನ್ನಬಸವನೆಂಬ ಪ್ರ ಪ್ರಸಾದಿಯಂ. ಪಡೆದು ಅನುಭವ 
ಮಂಟಿಪವನನುಮಾಡಿ RE ನಮ್ಮ ಬಸವಯ್ಯ ನು 
(ನೀಲವ. ೧) ; ಬಸವಣ್ಣನವರ ಗೃಹಾಂತಸ್ಥ್ಯದನುಭವಮಂಟಸದೊಳೇಗ 
ಹರಭಕ್ತರುಂ ನೀಲಲೋಚನೆಯುಂ (ಚಿಬಪು. ೪-೧೮); ಬಸವರಾಜನನು 
ಭವಮಂಟಪವ ನೋಡುತಂ ( ಪ್ರಭುಪು. ೭-೨೬೭). "ಅನುಭಾನಗೋಷ್ಠ್ಕಿ' 
ಪರಾ. [ಅನುಭವ * ಮಂಟಪ] 
ಅನುಭವವೇದ್ಯ -(ಗು). ಅನುಭವದಿಂದ ಗೊತ್ತಾಗುವ, ತಿಳಿ 
ಯುವ: ಕತೆಯಲ್ಲಿ ಯ ಪ್ರತಿಮೆಗಳ ವ್ಯಂಜನಾಶಕ್ತಿ ಬೇರೆ ಬೇರೆ ಅರ್ಥ 
ಗಳ ಕಡೆಗೆ ಬಡ ಬವರ ಅನಂಚೆಯ ಆತ್ಮದ ನೋವಾಗಿ ಅನು 
ಭವವೇದ್ಯವಾಗುವಂತೆ ಮೂಡುವುದಿಲ್ಲ (ಹೊಸಕ್ತಿ. ೨೮೫). 
[ಅನುಭವ + ವೇದ್ಯ] 
ಅನುಭವಶಾಲಿ. (ನಾ). ಅನುಭವವನ್ನುಳ್ಳವನು. 
(ಸಂ. ಆನುಭವಶಾಲಿನ್‌ (ಅನುಭವ + ಶಾಲಿನ್‌)] 


ಅನುಭವೆಸಾಕ್ಷಿಕೆ 


ಅನುಭವಸಾಕ್ಪಿಕೆ (ನಾ). ಅನುಭವವೇದ್ಯವಾದದ್ದು; ಅನುಭವ 
ದಿಂದ ತಿಳಿಯಬಹುದಾದದ್ದು : ಕಾವ್ಯದಿಂದ ದೊರೆಯುವ ಲೋಕೋ 
ತ್ತರವಾದ ಆಹ್ಲಾದವು ಅನುಭವಸಾಕ್ಷಿಕವಾದದ್ದು (ಭಾರಮಾ. ೧೫೫). 
[ ಅನುಭವ + ಸಾಕ್ಷಿಕ] 
ಅನುಭವಸಿದ್ಧ (ಗು). ಅನುಭವದಿಂದ ನಿಶ್ವಿತವಾಗಿರುವ, ಗೊತ್ತಾ 
ಗಿರುವ : ನಿನಗೊಂದು ಅನುಭವಸಿದ್ಧವಾದ ಮಾತು ಹೇಳುತ್ತೇನೆ 
(ಮುಂಬಯಿ. ೪-೩೮). [ಅನುಭವ + ಸಿದ್ಧ] 
ಅನುಭವಸುಖಿ (ನಾ). ಅನುಭವದ ಮೂಲಕ ಸುಖಪಡೆದವನು : 
ಗುಹೇಶ್ವರಾ ನಿಮ್ಮ ನಿಲವನನುಭವಸುಖಿ ಬಲ್ಲ (ಅವಚಂ. ೧-೨). 
[ಅನುಭವ + ಸುಖಿ] 
ಅನುಭವಸ್ಥ (ನಾ). ಅನುಭವವುಳ್ಳವ್ಯಕ್ತಿ ; ಪಳಗಿದ ವ್ಯಕ್ತಿ ; ನುರಿತ 
ವ್ಯಕ್ತಿ: ಅವನ ಉಪಚಾರಕ್ಕಾಗಿ ಅನುಭವಸ್ಥರಾದ ದಾದಿಯರನ್ನು 
ನೇಮಕಮಾಡಿ (ಮಣಿಸ. ೪೨). (ಸಂ. 
ಅನುಭವಿ (ನಾ). ೧. ಅನುಭವವುಳ್ಳ ವ್ಯಕ್ತಿ : ತಾನು ತನ್ನ ಗಂಡನಿಗಿಂ 
ತಲೂ ಹೆಚ್ಚು ಅನುಭವಿ (ವಾತ್ಸಲ್ಯ.೭೩). ೨. ಆತ್ಮಜ್ಞಾನಿ: ಶಿವರಹಸ್ಕಾ 
ಗಮ ನಿಗಮದನುಭವಿಗಳೆನಿಸಿ ವಿನೋದಿಸುವರುಂ ಶಿನಗಣಾವಳಿಯಿಂತು 
ಸುಖಗೋಷ್ಠಿ ಯೊಳಿರಲು (ಬಸಪು. ೪-೯). [ಸಂ. ಅನುಭನಿನ್‌] 
ಅನುಭನಿಕೆ (ನಾ). - ಅನುಭವಸ್ಥ : ಮಂಗಳಾ ಹಿಂದಿನ ಅನುಭವಿಕ 
ಮನುಷ್ಯ (ಜಮಿನ್ಹಾ. ೭೨) ; ಹಿಂದಕ್ಕೆ ಎಲ್ಲಿಯೋ ಕೇಳಿದ ಅನುಭವಿಕರ 
ಮಾತು ಅವನಿಗೆ ನೆನಪಾಯಿತು (ಅಪನಾ. ೨೨೫). [ಸಂ.] 
ಅನುಭವಿಸು (ಕ್ರಿ). ೧. (ಸುಖ, ದುಃಖ ಮುಂತಾದುವನ್ನು) ಪಡೆ; 
ಹೊಂದು; ಚೋಗಿಸು: ಜೀವಲೋಕದ ಸುಖಮನನುಭವಿಸಿ ಬಂದಿಲ್ಲಿ 
ನೀಂ ಸಂಪ್ರತಿ ಚಂದ್ರಗುಪ್ತ ನಾಗಿ ಪುಟ್ಟಿದೆ (ನಡ್ವಾರಾ. ೮೪-೩೧) ; 
ಸಾಮ್ರಾಜ್ಯ ಸುಖಮನನುಭವಿಸುತ್ತಿರೆ (ಆದಿಪು. ೩-೬೫ ವ); ಬಳಿಕಲಾ 
ದಮಯಂತಿ ಭಾರಿಯ ಬಳಲಿಕೆಯನನುಭವಿಸಿ ತಂದೆಯ ನಿಳಯವನು 
ಸಾರಿದಳು (ತೊರರಾ. ೩-೨-೧೫). ೨. ಕಷ್ಟಪಡು (ಉಕ). 
[ಅನುಭವ * -ಇಸ್ಯು] 
ಅನುಭಾಗ (ನಾ). [ಜೈನ) ಕರ್ಮಪುದ್ಧಲಗಳಿಗಿರುವ ಸ್ವಗತ 
ಸಾಮರ್ಥ್ಯ ವಿಶೇಷ; “ಆತ್ಮನಿಗೆ ಕರ್ಮಗಳ ಫಲಕೊಡುವ ಶಕ್ತಿ ” 
(ಆದಿಪು. ಕೋಶ); ಬಾದರ ಸಾಂಪರಾಯ ಕೃಷ್ಣರೂಪಾನುಭಾಗಮ 
ನನಂತಗುಣ ಹಾನಿರೂಪದಿಂ ಕುಂದಿಸಿ (ಆದಿಪು. ೧೦-೧೪ ವ).. [ಸೆಂ.] 
ಅನುಭಾವ (ನಾ). ೧. ಭಗವಂತನ ಸಾಕ್ಟಾತ್ಕಾರಮಾಡಿಕೊಳ್ಳು 
ವುದು; ಪರಮಾತ್ಮನೊಡನೆ ನೇರವಾದ ಸಂಪರ್ಕ ಪಡೆದು 
ಕೊಳ್ಳುವುದು : ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ 
ಹುಟ್ಟಿತ್ತು ಜಂಗಮ .ಅನುಭಾನದಿಂದ ಹುಟ್ಟಿತ್ತು ಪ್ರಸಾದ, ಅನು 
ಭಾವದನುವಿನಲ್ಲಿ ಗುಹೇಶ್ವರಲಿಂಗವನುಪಮಸುಖಿ (ಅವಚಂ. ೩೯-೧೭೦); 
ಕೂಡಲಸಂಗನ ಶರಣರ ಅನುಭಾವನಿಲ್ಲದವರು ಎಲ್ಲಿದ್ದರೇನು? ಎಂತಾ 
ದರೇನು? (ಬಸವ. ೧೨೨) ; ನಿಮ್ಮ ಒಡತಣ ಅನುಭಾವದಿಂದ ಗುರು 
ಮುಖ ಸಾಧ್ಯವಾದುದಯ್ಯ (ಅವಚಂ. ೨೩೫-೧೦೬೪). ಪ. [ನಾಟ್ಯ] 
ಮನಸ್ಸಿನ ಭಾವವನ್ನು ಅನುಸರಿಸಿ ಶರೀರದಲ್ಲಿ ಉಂಟಾಗುವ 
ವಿಕಾರ; ಅದನ್ನು ತೋರಿಸುವ ಅಂಗಚೇಷ್ಟೆ; ಅಭಿನಯ: “ರಸ 
ಸದ್ಭಾವವಿಹಿತಾಭಿನಯಮನುಭಾವಂ ?» (ಕಾವ್ಯಾವ. ೭೯೭); ಕಲಾ 
ಪ್ರಪಂಚದಲ್ಲಿ "ಭಾವ? ದ ಕಾರಣಗಳನ್ನು "ವಿಭಾವ? ಗಳೆಂದೂ ಕಾರ್ಯ 
ಗಳನ್ನು "ಆನುಭಾವ' ಗಳೆಂದೂ ಕರೆಯುವುದೇ ಸಂಪ್ರದಾಯ(ಭಾರಮಾ. 
೩೪೯) ; ಸ್ಥಾಯಿಭಾವಗಳ ಜೊತೆಯಲ್ಲಿ ಬರುವ ಇತರ ಸಣ್ಣ ಭಾವಗಳಿಗೆ 
ಸಹಚಾರಿ ಅಥವಾ ಸಂಚಾರಿ ಭಾವಗಳೆಂದೂ ಅವುಗಳ ಫಲರೂಪವಾಗಿ 


45 


PS 
ಡೊ us ಶು 
೦ಎ ಟಾ ಲಾ 


ವ) 


ಅನುಭೂತೆ 


ಹೊರಗೆ ತೋರತಕ್ಕೆ ಚಿಹ್ನೆ, ನಡೆಯತಕ್ಕ ಕಾರ್ಯ ಮುಂತಾದುವುಗಳಿಗೆ 
"ಅನುಭಾವ ಗಳೆಂದೂ ಹೆಸರು (ಕೈಪಿಡಿ. ೧೮೯). [ಸಂ.] 
ಅನುಭಾನಗೋಷ್ಠಿ (ನಾ). - ಅನುಭವಮಂಟಪ: ಅನುಭಾವ, 
ಅನುಭಾವಿಗಳು . . . ಅನುಭಾವಗೋಷ್ಠಿ - ಈ ಬಗೆಯ ಶಬ್ದಗಳು 
ವಚನಗಳಲ್ಲಿ ಪದೇ ಪದೇ ಬರುತ್ತಿವೆ (ಶಿವಾಕೋ. ೪). 
[ಅನುಭಾವ * ಗೋಷ್ಠಿ) 
ಅನುಭಾವಭಕ್ತಿ (ನಾ). - ಅನುಭವಭಕ್ತಿ : ಪ್ರಾಣಲಿಂಗಿಯ ಸ್ಥಲ. ಇವ 
ನದು ಅನುಭಾವಭಕ್ತಿ. ಪ್ರಾಣಲಿಂಗಿಗೆ "ಫಲರೂಪ ವೆಂದು ವಚನಕಾರರು 
ಹೇಳಿದ್ದಾರೆ (ನವ್ಯಾ. ೯೦). [ಅನುಭಾವ * ಭಕ್ತಿ] 
ಅನುಭಾವಶಾಸ್ತ್ರ (ನಾ). ಅತೀಂದ್ರಿಯ ಅನುಭವವನ್ನು ವಿವರಿಸುವ 
ಶಾಸ್ತ್ರ: ಪರಿಪಾಕವಿಲ್ಲದೆ ಪರಿಣಾಮವಿಲ್ಲ - ಈ ಮಾತನ್ನು ಕಾಮಶಾಸ್ತ್ರ 
ವೇನು, ಕಾವ್ಯಶಾಸ್ತ್ರವೇನು, ಅನುಭಾವಶಾಸ್ತ್ರವೇನು, ಎಲ್ಲವೂ ಸಾರಿ ಸಾರಿ 
ಹೇಳುವವು (ಸಾಹಿನಿ. ೮೯). [ಅನುಭಾವ * ಶಾಸ್ತ್ರ) 
ಅನುಭಾವಿ (ನಾ). ೧. ಅನುಭವವುಳ್ಳವನು: ಎಲ್ಲಜಲಿ ಅನುಭಾವಿ 
ಯಾದೊಡೇನು? ಭಕ್ತಿಯಿಲ್ಲದವರನೊಲ್ಲ ಕೂಡಲಸಂಗಮದೇವ (ಬಸವ. 
೧೮೮) ; ಆ ಮಾತು ಅವರಂತಹ ವ್ಯವಹಾರಚತುರರಾದ ಅನುಭಾವಿಗಳಿಗೆ 
ವಿರುದ್ಧವಾಗಿತ್ತು (ಹಳ್ಳಿ ಹಾ.೪೮); ಅರಿತು ನಡೆದುಕೊಳ್ಳಬೇಕೆಂದು ಅನೇಕ 
ಅನುಭಾವಿಗಳು ಹೇಳಿದ್ದಾರೆ (ಗಾಳಿಗು. ೬೫). ೨. ಅಪರೋಕ್ಷಾನುಭವ 
ವುಳ್ಳವನು ; ಸಾಕ್ಟಾತ್ಕಾರ ಹೊಂದಿದವನು : ಬೇಕಾಡೊಡೀ ಹದನ 
ನಿಗಮದಲಿ ಶಾಸ್ತ್ರದಲಿ ಅನುಭಾವಿಗಳ ನುಡಿಯಲಿ ಕೇಳುವದು (ಪ್ರಭುಲೀ. 
೬-೩೯). ೩. [ನ್ಯಾಯಶಾ] ಪ್ರತ್ಯಕ್ಷ ಸಾಕ್ಷಿ, [ಸಂ. ಅನುಭಾವಿನ್‌] 
ಅನುಭಾವಿಸು (ಕ್ರಿ). ಚಿಂತಿಸು; ಭಾವಿಸು; ಆಲೋಚಿಸು : ಮುಂದಕೆ 
ತನಗೆ ಬರ್ಪ ಅಪಕೀರ್ತಿಯನೊಂದಿನಿಸನು ಭಾವಿಸದೆ (ಪ್ರಭಂಜ. ೨-೪೬); 
ಗರ್ಭಿತಗೃಹ ದಿವೃಸ್ಥಳ ಅವಧಾನದ ನಿಷ್ಠೆ; ಅನುಭಾವಿಸಿ ಮಾಡಲ್ಲಿಯೆ 
ನವಲಿಂಗ ಪ್ರತಿಷ್ಠೆ (ಜೀವಲ. ೮೭). [ಅನುಭಾವ * -ಇಸ್ಕು] 
ಅನುಭಾಷಣ (ನಾ). (ಪ್ರಕೃತ ವಿಷಯಕ್ಕೆ) ಅನುಕೂಲವಾಗಿ 
ಮಾಡುವ ಭಾಷಣ. "ಅನುಭಾಷಿಗ ಪರಾ. [ಸಂ.] 
ಅನುಭಾಷಿಗೆ (ನಾ). (ಪ್ರಸಕ್ತ ವಿಷಯಕ್ಕೆ) ಅನುಕೂಲವಾಗಿ 
ಮಾತನಾಡುವವನು: ಮಣುದೆವಸಂ ಮುನ್ನಿನ ಚಳ್ರೋತ್ಪತ್ತಿ 
ಪೂಜಾನುಭಾಷಿಗನಪ್ಪ ಪ್ರಧಾನಂ ನಿಂದಿರ್ದು... ಚಕ್ರಾಯುಧನಂ 
ಬಿನ್ನಪಂಗೆಯ್ಯಲ್ವೇಟ್ಟುದುಂ (ಶಾಂತಿಪು. ೧೦-೧೨೨ ವ). 
[ಅನುಭಾಷಣ + -ಇಗ] 
ಅನುಭುಕ್ತೆ (ಗು). ಅನುಭವಿಸಿದ; ಭೋಗಿಸಿದ; ಸವಿದ: ಮನ 
ದೊಳ್‌ ಪೂರ್ವಾನುಭುಕ್ತ ಪ್ರಿಯಲಲನೆಯ ಲಾವಣ್ಯಮಂ ರೂಪಮಂ 
ಯೌವನಮಂ (ಮಲ್ಲಿಪು. ೧೧-೫೨). (ಸಂ.] 
ಅನುಭೂತ (ಗು). ೧. ಅನುಭವಿಸಿದ; ಕಂಡು ಕೇಳಿದ: ಮತ್ತ 
ಮವರನೆ ತಿಳಿಪುವ ಬಗೆಯಿಂ ದೃಷ್ಟಶ್ರುತಾನುಭೂತ ಕಥೆಗಳಂ ತದನ್ವಯ 
ಸಂಬಂಧಿಗಳನಿಂತೆಂದು ಪೇಟಲ್ತಗುಳ್ಳಂ (ಆದಿಪು. ೨-೧೧ ವ). ೨. ಈ 
ಹಿಂದಿನ; ಹಿಂದಿನ. "ಅನುಭೂತಕ್ಷಣ', "ಅನುಭೂತಪೂರ್ವ' 
ಪರಾ. 
ಅನುಭೂತಂ ಮಾಡು - ತಾಳಿಕೊಳ್ಳು ; ಸೈರಿಸು ; ತಡೆದುಕೊ: 
ಬಾಯ್ಗೆ ವಂದಂದದೊಳಾ ದುರಾತ್ಮನಾ ಮಹಾತ್ಮನನಪ್ರತ್ಯಾಖ್ಯಾನಕ್ರೋಧ 
ಕಷಾಯೋದಯಮಾನಗರ್ವದಿನವಮಾನಿಸಿ ತಿರಸ್ಕರಿಸಿಯುಮಗ್ನಿ ಭೂತಿ 
ಯನುಭೂತಂ ಮಾಡಿ (ಸುಕುಮಾ. ೪-೨೮ ವ). ಅನುಭೂತವಾಗು - 
ಅನುಭವಕ್ಕೆ ಬರು; ಪ್ರತ್ಯಶ್ರವಾಗು : ಯೋವೈ ಭೂಮಾತತ್‌ ಸುಖ 
ಮೆಂಬ ಖಹಿವಾಣಿ ಅನುಭೂತವಾಗುತಿಕೆ (ಗಣೇಶ. ೩೫-೯). ([ಸಂ.] 


ಅನುಭೂತಕ್ಷಣ 


ಅನುಭೂತಕ್ಸಿಣ (ನಾ). ಹಿಂದೆ ಅನುಭವಿಸಿದ ಕ್ಷಣ; ಕಳೆದು ಹೋದ 
ಅಥವಾ ಹಿಂದಿನ ಕ್ಷಣ: ಅನುಭೂತಕ್ಷಣಮುತ್ತರಕ್ಷಣಮಪಾರ್ಥಂ ವರ್ತ 
ಮಾನಕ್ಷಣಂ ತನಗಕ್ಕುಂ ಸುಖಹೇತುವೆಂದೊಡೆನಿತಾನುಂ ಕಾಲಮಿರ್ದುಂ 
ಪ್ರಯೋಜನಮೇಂ (ಮಲ್ಲಿಫು. ೧೩-೧೨೫). [(ಅನುಭೂತ-* ಕ್ಷಣ] 
ಅನುಭೂತಪೂರ್ವ (ನಾ). ಹಿಂದೆ ಅನುಭವಿಸಿದುದು; ಈ ಮೊದಲೇ 
ಕಂಡು ಕೇಳಿ ಅನುಭವಿಸಿದುದು : ಅದು ನಮ್ಮಿನಿಬರ ಭವಾಳಿಯಿಂದೆ 
ನಮಗನುಭೂತಪೂರ್ವಂ (ಆದಿಪು. ೧೬-೫೭ ವ). [ಅನುಭೂತ * ಪೂರ್ವ] 
ಅನುಭೂತಿ (ನಾ). ೧. ಅನುಭಾವ; ದರ್ಶನ; ಸಾಕ್ಷಾತ್ಕಾರ: ತಗು 
ಳ್ಳುದಾ ಅಲೌಕಕಂ ನೋಳ್ಬರ್ಗಮನುಭೂತಿ (ಶ್ರೀರಾಮಾ. ೩೭-೨೬೩) ; 
ಆತ್ಮನನ್ನು ಶರೀರವೆಂತಲೇ ಭಾವಿಸೋಣ ; ಆ ಗಲೂ ಆಂತರಿಕ ಅನು 
ಭೂತಿಯಿಂದ ಕೂಡಿದ ಶರೀರವನ್ನು ಶರೀರವಿಜ್ಞ್ಯಾನದ ಸಂಶೋಧನೆಗೆ 
ಗುರಿಪಡಿಸಲು ಸಾಧ್ಯವಿಲ್ಲ (ಜೀವಾತ್ಮ. ೬೨). ೨. ಸ್ವಂತ ಅನುಭವಕ್ಕೆ 
ಬಂದಿರುವ ತಿಳಿವು, ಜ್ಞಾನ. ೩. ಮನಸ್ಸಿನ ನಾಲ್ಕು ಬಗೆಯ 
(ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ) ವೃತ್ತಿಗಳಲ್ಲಿ ನಾಲ್ಕನೆ 
ಯದು: ಬಾರ್ಕಲೆಯು (70೦0ಂ೧) ಅನುಭೂಶಿಯೆಂದು ಕರೆಯುವ 
ವಸ್ತುವೇ ನಾವು ಅಹಂಕಾರವೆಂದು ಕರೆಯುವ ನಾಲ್ಕನೆಯ ವೃತ್ತಿ 
(ಜೀವಾತ್ಮ. ೪೬). [ಸಂ.) 
ಅನುಭೋಕ್ತೆವ್ಯ (ಗು). ಅನುಭವಿಸಲೇಬೇಕಾದ : ಏನನುಸುರುನೆ 
ನೆನ್ನ ಜನ್ಮಫಲಾನುಭೋಕ್ತವೃಕ್ಕೆ ಮಿಗೆ ಸಂಧಾನವಾಯಿತು ಬದುಕಿದೆಂ 
(ಬಸಪು. ೩-೨೨) ; ಕರೆದುಕೊಂಡು ಹೋಗುವುದರಲ್ಲಿ ಆಶೆ ಕಾಣುತ್ತದೆ, 
ಅಪಾಯವೂ ಕಾಣುತ್ತದೆ... ಎರಡು ಸಂಕಟಗಳಲ್ಲಿ ಒಂದು ಈಗ 
ಯಾವುದು ಅನುಭೋಕ್ತವ್ಯ ? (ಶಾಂತಲಾ. ೩೪೫). [ಸಂ.) 
ಅನುಭೋಕ್ತ್ಸ (ನಾ). ಅನುಭವಿಸುವವನು. [ಸೆಂ.] 
ಅನುಭೋಗ (ನಾ). ೧. ಸುಖದುಃಖಾದಿಗಳ ಅನುಭವ : ನಿಜಾಂ 
ತರ್ಮಂದಿರದೊಳಂ ತನ್ನ ಸತಿಯುಂ ತಾನು ಸುರತಸುಖಾನುಭೋಗದಲಿ 
(ಬಸಪು. ೪೬-೨೦). ೨. ಸ್ವಾಮ್ಯಕ್ಕೆ ಒಳಪಟ್ಟಿರುವುದು; ಅನುಭವ 
`ದಲ್ಲಿರುವುದು: ಈ ತೋಟ ಕಳೆದ ಹತ್ತುವರ್ಷಗಳಿಂದಲೂ ನನ್ನ ಅನು 
ಭೋಗದಲ್ಲಿದೆ (ರೂಢಿ). ೩. ಮಾಡಿದ ಸೇವೆಗಾಗಿ ಅನುಭವಿಸಿ 
ಕೊಂಡು ಬರುವಂತೆ ಕೊಟ್ಟ ದತ್ತಿ. [ಸಂ.] 
ಅನುಭೋಗದಾರ (ನಾ). ಅನುಭವಿಸುವವನು; ಹೊಂದಿರುವವನು; 
ಮಾಲಿಕ (ಕಿಸಂಗ್ಲಾ. ೪೭). [ಅನುಭೋಗ + -ದಾರ್ಯ) 
ಅನುಭೋಗಿ (ನಾ). ೧. ಅನುಭವವುಳ್ಳವನು. ೨. ಅನುಭವಿಸು 
ವವನು ; ಹಕ್ಕಿರುವವನು : ಉತ್ಪನ್ನ ಹಿಡಿತದ ಮೂಲಕ ಬೆಲೆ ಏರಿಸಿ 
ಅನುಭೋಗಿಗಳಿಗೆ ತೊಂದರೆ ಮಾಡದೆ, ಅನುಭೋಗಿಗಳನ್ನೂ ಸಮಭಾಗಿ 
ಗಳಾಗಿ ಸೇರಿಸಿಕೊಂಡು (ಅಂತಸಂ. ೨೦೫). (ಸಂ. ಆನುಚಭೋಗಿನ್‌] 
ಅನುಭೋಗಿಸು (ಕ್ರಿ). ೧. ಅನುಭವಿಸು; ಭೋಗಿಸು : ಕರ್ಮಫಲ 
ಪೋಗದೆಂತುಂ ಮುನ್ನ. ತಾವನುಭೋಗಿಸದೆ (ಬಸಪು. ೩೪-೧೨) ; ಹೆಣ್ಣು 
ಮಕ್ಕಳಿಗೂ ಗಂಡುಮಕ್ಕಳಿಗೂ ಚಿಕ್ಕಂದಿನಲ್ಲಿ ಚನ್ನಾಗಿ ವಿದ್ಯೆ ಕಲಿಸು 
ತ್ತಾರೆ. ಆದ್ದರಿಂದ ಅವರು ಸುಖವನ್ನು ಆನುಭೋಗಿಸುತ್ತಾರೆ (ಮುಂಬಯಿ. 
೩-೩೩) ; ಇನ್ನೆಷ್ಟುದಿನ ಈ ಯಾತನೆಗಳನ್ನನುಭೋಗಿಸುವೆ? (ಅಂಬಿಕೆ. 
೩೦). ೨. ಕಷ್ಟಪಡು (ಉಕ). (ಅನುಭೋಗ + -ಇಸ್ಕು] 
ಅನುಮತ (ಗು). ೧. ಒಪ್ಪಿದ; ಸಮ್ಮತಿ ಹೊಂದಿದ; ಅಪ್ಪಣೆ 
ಪಡೆದ. (ನಾ). ೨. ಒಪ್ಪಿಗೆ; ಸಮ್ಮತಿ; ಅಪ್ಪಣೆ: ಸಂದುದು ನಾಕಿ 
ಗನನುಮತದಿಂ (ಛಂದೋಂಬು. ೨-೧೪೧); ಸಂಚರಿಸುವುದನುಮತದೊಳ್‌ 
ಬಲ್ಲರಿನೇಕಾರಮದೆಕಾರಮವಧಾರಣೆಯೊಳ್‌ ( ಶಮದ. ೩೧೧); ಬಸವನನು 
ಮತದಿನ್ನಗರಿಯಂ ಶೋಭನಾರ್ಥಮಂಲಂಕರಿಸವೇಳ್ಳ (ಬಸಪು. ೪-೨). 


ವಿಶ 


20 


30 


ನ 
NE ೋೋೋೋಾೋಾಾಾಾೊಾಾಾಾ ಾಸಸಾೂಸಾ್‌ತಶಶೂೂಸಪಾಾತ ಪಾ ವಾ ಾಾಾಾಾಘಾ್ಮ್ಣ) 7ಗಗ]ಾಓಸಗಾಗಾರಾರಾರಾಗಾಸಾರಾಗಾಗಗಾಗಾರಣಾಣಾಣಾಗಓಗಸಾಗಗಣಾಾ 


ಅನುಮಾಡು 


೩. ಇಷ್ಟ; ಪ್ರಿಯ. ೪. ಅಭಿಪ್ರಾಯ: ನಕುಲ ನೀ ಹೇಳನುಮತನ 
ನಿನ್ನುಕುತಿ ಸಮರವೊ ಸಾಮವೋ (ಕುವ್ಯಾಉ. ೬-೧೩). [ಸಂ.] 
ಅನುಮತಿ (ನಾ). ೧. - ಅನುಮತ ೨: ಇಂತಾಚಾರ್ಯ್ಕರ ಅನುಮತಿ 
ಇಲ್ಲದೆ ಸಮ್ಮತ ವಿಷ್ವಕ್ಸೇನರನೊಲ್ಲದೆ (ಗಣೇಶ. ೧-೧೫); ಸರ್ಕಾರದ 
ಖರ್ಚಿನಲ್ಲಿಯೇ, ಒಂದು ಆರು ತಿಂಗಳು ಪ್ರವಾಸಮಾಡಿ ತಮ್ಮ 
ಸಂಶೋಧನೆಗಳ ಪ್ರ ಚಾರಮಾಡಬಹುದೆಂದು ಅನುಮತಿ ದೊರೆಯಿತು 
(ಸಸ್ಕಕ. ೯೯); ತಾವು ಕೃಪೆಯಿಟ್ಟು ಅಣ್ಣ ಅತ್ತಿಗೆಯರನ್ನಾದರೂ ಒಂದು 
ತಿಂಗಳು ಇಲ್ಲೇ ಇರಲು ಅನುಮತಿಕೊಡಿ (ಪ್ರತಾಪ. ೬೬). ೨. ಉದಯ 
ಸಮಯದಲ್ಲಿ ಒಂದು ಕಲೆಯಷ್ಟು ಕಡಮೆಯಾಗಿರುವ ಚಂದ್ರ 
ನನ್ನುಳ್ಳ ಹುಣ್ಣಿಮೆ : “ಚಂದ್ರಂ ಕುಂದಿದ ಹುಣ್ಣಿಮೆ ಅನುಮತಿಯೆಂ 
ಬುದು” (ಹಲಾಯು. ೧೯-೧೧೨). [ಸಂ.] 

ಅನುಮತಿವಿರತೆ (ನಾ). [ಜೈನ] ಮನೆಯಲ್ಲಿ ಸಂಸಾರ ದೊಡ್ಡ 
ದಿದ್ದರೂ, ಮನೆಯ ಯೋಗಕ್ಷೇಮ ಸಾಧನೆಯನ್ನು ಮಕ್ಕಳು 
ಮರಿಗೆ ವಹಿಸಿ, ಯಾವ ಕೆಲಸಕ್ಕೂ ತನ್ನ ಅನುಮತಿ ಅವರಿಗೆ 
ಅವಶ್ಯಕವಿಲ್ಲದಂತೆ ಕೇವಲ ಅತಿಥಿಯಂತೆ ವರ್ತಿಸುವ ಗೃಹಸ್ಥ: 
ಇಂತು ದರ್ಶನಿಕಂ ವ್ರತಿಕಂ .... ಅನುಮತಿವಿರತಂ ಉದ್ದಿಷ್ಟವಿರತನೆಂ 
ದಿಂತು ಪನ್ನೊಂದು ವಿಕಲ್ಪಮನುಳ್ಳ ಶ್ರಾವಕರೊಳ್‌ (ಸುಕುವೂ. 
೬-೩೬ ವ). [ಅನುಮತಿ * ವಿರತ] 

ಅನುಮತಿಸು (ಕ್ರಿ). ೧. ಒಪ್ಪು; ಸಮ್ಮತಿಸು; ಅಪ್ಪಣೆಕೊಡು : 
ಅತಿಥಿಪೂಜಾವಸರದೊಳು ನಿಜಸುತರು ತಾವೊಡನುಂಬರ್‌ ತಾಪೊಲಿದನು 
ಮತಿಸಿ ಪುರುಷರು ನಿನ್ನ ಕೈಯಂತಾಡುವುದು ಸೆಟ್ಟಿ (ಬಸಪು. ೨೪-೩೧) ; 
ವನವಾಸಬಂಧುವೀ ತರುವೃಂದಂ ಕೇಳುತನುಮತಿಸಿ ಕಲಕಂಠಾಲಾಪದ 
ನೆವದೆ ನುಡಿವುದಿದೊ ಪಡಿಮಾತಂ (ಶಾಕುಂತ. ೫೩). ೨. ಒಪ್ಪುವಂತೆ 
ಮಾಡು: ಹಿರಿಯ ಭಂಡಾರಾಧಿಪತ್ಯದೊಳಿರಲನುಮತಿಸಿ ಸಕಲ 
ರಾಜ್ಯೋದ್ಧ ರಣಕರಣಮನಿತ್ತು (ಬಸಪು. ೫-೧೯). 

[ಅನುಮತ + -ಇಸ್ಕು] 

ಅನುಮನ (ನಾ). - ಅನುಮಾನ ೩: ತನಯ ಕೇಳ್ನಿಶ್ಚಯದ ನುಡಿ 
ಯಿದು ಅನುಮನವು ತಾನಿಲ್ಲ ಯಾಜಗಜನಿತಜೀನರುಯಿಲ್ಲ ತ್ರಿಗುಣಾತ್ಮಕ 
ವೆನಿಸುತಿರುತಿಹರು (ಜ್ಞಾನಸಿಂ- ೩೦-೨). [ಆ ಸೆಂ. ಅನುಮಾನ] 

ಅನುಮನಸು (ನಾ). ನಿಶ್ಚಯವಿಲ್ಲದೆ ಹಿಂದು ಮುಂದು ನೋಡು 
ವುದು : ನಿನಗೆ ಅಭಯವ ಕೊಡುವೆ ಕೇಳು ಅನುಮನಸು ನೀ ಮಾಡ 
ಬ್ಯಾಡ ಯನಗೆ ತೋರಿದ ನಿಜನ ನಿನಗೆ ಘನದಿ ಭಾಷೆಯ ಕೊಡುವೆನು 
(ಗೋಹಾಡು. ಪು. ೨೮). (ಅನು? * ಮನಸು) 

ಅನುಮರಣ (ನಾ). ಸಹಗಮನ. [ಸಂ.] 

ಅನುಮಾಡಿಸು (ಕ್ರಿ). ಸಿದ್ಧಪಡಿಸು : ಉರಿಯ ಬಾಣವ ತೊಡಚಿ 
ಕುಂಡದ ಉರಿಯನನುಮಾಡಿಸಿತು ೩x ೫ ನೆಯ ಹಿರಿಯ ಧರ್ಮಜ 
ಭೀಮರಿಗೆ ನಮಿಸಿದನು ಮನದೊಳಗೆ ... ಕಲಿಪಾರ್ಥ (ಕುವ್ಯಾದ್ರೋ. 
ಓರಿಇ. ಪರಿ ೨೯೬). [ಅನುಮಾಡು * -ಇಸ್ಕು] 

ಅನುಮಾಡು (ಕ್ರಿ). ೧. ಅಣಿಮಾಡು; ಸಿದ್ಧಗೊಳಿಸು; ಹದ 
ಗೊಳಿಸು: ರಂಗಮಂಟಪದೊಳು ನಮಸ್ಕಾರಮಂ ಮಾಡಿ ಲಿಂಗಕ್ಕೆ ಪರಿ 
ಪರಿಯ ಪೂಜೆಗೆಂದನುಮಾಡಿ (ಅನೀರ. ೮೨-೨೦) ; ಸಾರಥಿ ಬಿಲುರಥವ 
ನನುಮಾಡು (ಕುವ್ಯಾದ್ರೋ. ೧೩-೩೭) ; ಮೊಸರ ನಾಲ್ಕಣಕೊಳೊಂದು 
ಭಾಗ ನೀರೆಆಕಿದುಕೊಂಡದನು ಕಡೆದು ಅನುಮಾಡೆ ಸಿಂಧು £ಸೀಧು?3 
ಪೆಸರಾಯ್ತು (ಸೂಪಶಾ. ೨-೧೩); ಖಾನ ಖಾನರು ಮನ ಹರುಸಷದೆ 
ತಮ್ಮ ಬಲವ ಅನುಮಾಡಿ ಬೇರೆ ಬೇರೈತಂದು ತೋಜುವ ಘನವಿವರೆ 
ವನೇನೇಕ್ಲೆ (ಕಂನವಿ. ೧೧-೮೧). ಪಿ. ಸಿದ್ಧವಾಗಿ; ಸಜ್ಜಾ ಗು: 


17 


ಅನುಮಾನ 


ತನ್ನ ಹಿಂದೆಡಬಲದೊಳು ತುರಗ ಸಂದಣಿಸುತ ಬರೆ ಕಟ್ಟಿಗೆಯರು ಬೋ 
ಯೆಂದು ಬಾಗಲನುಮಾಡುವರು (ಗೋಮಟೀ. ೨-೨೫). “ಅನುಗೆಯ್‌ ? 
ಪರಾ. [ಅನ್ಯು + ಮಾಡ್ಕು] 

ಅನುಮಾನ (ನಾ). ೧. ಹಿಂದಿನ ಅನುಭವದಿಂದ ತರ್ಕಿಸಿ ವಿಷಯ 
ವನ್ನು ತಿಳಿಯುವ ಕ್ರಮ; ತರ್ಕ; ಊಹೆ: ಶ್ರುತದಲ್ಲಿ. ಕೇಳಿ 
ದೃಷ್ಟದಲ್ಲಿ ಕಂಡು ಅನುಮಾನದಲ್ಲಿ ಆಜ್‌ದು ಭಾವ ನಿರ್ಭಾವವಾಗಿ 
ಯಲ್ಲದೆ ನಿಶ್ಚಯವಿಲ್ಲ (ಮೊಳಿಮಾ. ೮೫-೩೩೮) ; ಅನುಮಾನದಿಂದ 
ಮಜಗುಂ ನಗರೀಜನಮಂತದೆಲ್ಲಮಂ (ಬಾಧಪು-೪-೩೨); ಹೊಗೆಯಿಂದ 
ಬೆಂಕಿಯನ್ನು ಊಹಿಸುವಂತೆ ಹೆಗ್ಗುರುತಿಸಿಂದ ಊಹಿಸಿ ತಿಳಿಯುವುದು 
ಅನುಮಾನ (ಬ್ರಹ್ಮಭಾ. ೨-೨೫) ; ಯಾವುದಾದರೂ ಒಂದು ಸಿದ್ಧಾಂತ 
ವನ್ನು ಮಾಡಬೇಕಾದರೆ ಪ್ರತ್ಯಕ್ಷ ಅನುಮಾನ, ಆಗಮ ಎಂದು ಮೂರು 


ಅಧಾರಗಳ ಮೇಲೆ ಮಾಡುವರು (ಹಸಾರ. ೧೧-೧ ಟೀಕು); ಯಾವತ್ತು 


ಪದಾರ್ಥಗಳಲ್ಲಿ ಎರಡೂ ಜಾತಿಯ ಮವಿದ್ಯುಲ್ಲತೆಯು ಸಮಸಮಾನವಾಗಿ 
ವಾಸಿಸುತ್ತದೆಂದು ಮೇಲಿನ ಪ್ರಯೋಗದಿಂದ ಅನುಮಾನವಾಗುತ್ತದೆ 
(ಮುಂಬಯಿ. ೫-೨೦೯). ೨. ರೀತಿ; ಹವಣು: ಮರು [ಭಾಪು] ಬಲ್ಲ 
ವರು ಬಲ್ಲೆವೆಂದೆಂಬರೆ ? ಲಿಂಗವಂತರ ಮಹಿಮೆ ಈ ಹಿಂಗಿರಬೇಡಾ? 
ಗೊಹೇಶ್ವರನ ಆಪ್ಯಾನವನಡಗಿಸುವ ಅನುಮಾನವನು ನೀನಲ್ಲದೆ ಮಹೀ 
ತಳದೊಳು ಮತ್ತೆ ಬಲ್ಲವರಾರು, ಹೇಳಾ ಸಂಗನ ಬಸವಣ್ಣ (ಅವಚಂ. 
೨೪೭-೧೧೨೭). ೩. ಸಂಶಯ; ಸಂದೇಹ: ಅನುಮಾನಕ್ಕೆ ಡೆಯಿಲ್ಲ 


ಬಾಜಿಪೊಡೆ (ಎಇ. 2011, ೨೫೦-೧೬೭; 1077); ಏನಸಂಭಾವಿತವನಾ | 


ದೊಡಂ. ವೃದ್ಧರನುಮಾನವಿಲ್ಲದೆ ನುಡಿವರ್‌ (ಸಿದ್ಧರಾ. ೧-೪೪) ; ಅನು 
ಮಾನವನು ಬಿಡಬೇಕು ತನ್ನ ತನುಮನಧನವನೊಪ್ಪಿಸಿ ಕೊಡಬೇಕು 
(ಪುರಂದ. ೧-೧೮೪-೩) ; ಈ ವಿಷಯದಲ್ಲಿ ನನಗೆ ಮೊದಲೇ ಅನುಮಾನ 
ವಿದ್ದಿತು (ಆರ್ಯಕ. ೬೨). ೪. ಉದ್ದೇಶ: ಏನಿದೆತ್ತಣ ರಭಸನೆಲೆ ಪವ 
ಮಾನಸುತ ಫಡ ಮರಳು ನಿನ್ನನುಮಾನವಾವುದು ಗಮನವೆಲ್ಲಿಗೆ ಮಾಡು 
ಬಿನ್ನಹವ (ಕುವ್ಯಾದ್ರೋ. ೧೨-೧೨). [ಸಂ.] 

ಅನುಮಾನಂಬಡು, ಅನುಮಾನಪಡು (ಕ್ರಿ). ಸಂಶಯಪಡು; 
ಸಂದೇಹವನ್ನು ಹೊಂದು: ಅನುಮಾನಂಬಡೆ ರಾಮನಗ್ನಿಯೊಳಪೊಕ್ಕಾ 
ಸೀತೆ ತಾನೈತರಲ್‌... ದೂರ್‌ ಪೋದುದೇ ಜನರಂ ಮೆಚ್ಚಿಸಲಾಗದೈ 
(ಸೋಮೇಶ. ೮೩). ಅನುಮಾನಪಡು : ಅನರು ನಮ್ಮಲ್ಲಿ ಯಾರ 
ಮೇಲೆ ಬೇಕಾದರೂ ಅನುಮಾನಪಡಬಹುದು (ಶಾಲೆಮ. ೩೫). 

[ಅನುಮಾನ + ಪಡ್ಕು) 

ಅನುಮಾನಪಡು "ಅನುಮಾನಂಬಡು' ನೋ. 

ಅನುಮಾನಪ್ರಮಾಣ (ನಾ). ನಿಷಯಜ್ಞಾನಕ್ಕೆ ಸಾಧನವಾದ 
ಮೂರುಬಗೆಯ ಪ್ರಮಾಣಗಳಲ್ಲಿ ಒಂದು: ಅನುಮಾನ ಪ್ರಮಾಣ 
ಮವಸ್ಥಾ ದೇಶಕಾಲಾದಿಗಳ್‌ ಭಿನ್ನವಪ್ಪುದಜಕಿಂ ದ್ರವ್ಯಶಕ್ತಿಯಿಂ ಭಿನ್ನಂ 
(ಶಾಂತಿಪು. ೮-೧೨೮ ವ); ಪ್ರತ್ಯಕ್ಷ ಪ್ರಮಾಣ ಅನುಮಾನಪ್ರ ಮಾಣ ಆಗಮ 
ಪ್ರಮಾಣ ಐತಿಹ್ಯ ಪ್ರಮಾಣವೆಂಬವೇ ವಸ್ತುಸಿದ್ಧಿ ಗಪ್ಪ ಪ್ರಮಾಣಂಗಳು 
(ವಿವೇಕ. ೧೮) ; ಬೆಂಕಿಯನುಳಿದು ಪೊಗೆಯಿರದೆಂಬ ನೇಮಮಂ ಅಡಿಗೆ 
ವನೆಯೊಳ್‌ ನಿಶ್ಚಯಂಗೆಯ್ದು ಬೆಟ್ಟಿ ಮೊದಲಾದ ಪೆಜತೊಂದೆಡೆಯೊಳೊ 


ಗೆಯಂ ಕಂಡು ಅಲ್ಲಿ ಬೆಂಕಿಯುಂಟಿಂದು ತಿಳಿವುದು ಅನುಮಾನ ಪ್ರಮಾಣ' 


ವೆನಿಸುವುದು (ಚಿಕಬಿ. ೩ ವ). [ಅನುಮಾನ + ಪ್ರಮಾಣ] 
ಅನುಮಾನಾಲಂಕಾರ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ 
` ಒಂದು ಬಗೆ: ಕಾರ್ಯದಿಂದ ಕಾರಣವನ್ನು ಊಹಿಸಿ ಕಂಡು ಹಿಡಿದಲ್ಲಿ 
ಅನುಮಾನಾಲಂಕಾರವಾಗುವುದು (ಕೈಪಿಡಿ. ೨೮೩). 
[ಅನುಮಾನ + ಅಲಂಕಾರ] 


೨೫೮ 


ಅನುಮಿಸು 


ಅನುಮಾನಿಸು (ಕ್ರಿ). ೧. ಊಹಿಸಿ ತಿಳಿ: ಇಂತಿದು ಪೂಜ್ಯಸ್ಥಾನಮುಂ 
ತೀರ್ಥ್ಥ ಸ್ನಾನಮೆಂಬುದನರಸನನುಮಾನಿಸಿದಾಯವಸರದೊಳು (ಸೌಇಇ. 
13£-1, ೧೨೮-೩೮ , 1065); ಮನದೊಳನುಮಾನಿಸಿದನೀ ಮಾನಿನಿ ಮಹಾ 
ಸತಿಯೆನುತ ವಿಸ್ಮಯಗೊಂಡ ಮನದೊಳಗೆ (ನಳಚ. ೭-೨೩); ಶ್ರೀ ಜಗ 
5 ನ್ನಾಥದಾಸರೇ ಮಾಡಿರುವ ಪದದಿಂದಲೂ ಇದನ್ನು ಅನುಮಾನಿಸಬಹುದು 
(ಜಗದಾ. ೧೫೦). ೨. ನಿರ್ಧಾರವಿಲ್ಲದೆ ಹಿಂದೆ ಮುಂದೆ ನೋಡು: 
ಎನಿತಂ ಬೆಸಗೊಂಡೊಡವಂತನಿತಕ್ಕೆಂ ತುಟೀ ಲ ಬಟೀಯ ಪರಕೆಯ ತೆಅ 
ದಿಂದನುಮಾನಿಸದೆ ಸದುತ್ತರಮನೆ ಕುಡುವರ್‌ ಬೇಗಮಂತೆ ಜೈನಬ್ರತಿ 
ಗಳ್‌ (ಸಮಪ. ೭-೨೭); ಆವುದಕ್ಕ ನುಮಾನಿಸದಿಕೊಲಿದಾವ ಶಬ್ದಾರ್ಥ 
ಮುಮನಾದೊಡೆ ಭಾವಿಸಲ್ಲಿನಗಜಪಿ ನಿನ್ನಾತ್ಮಡೊಳಗಲದಿರ್ದು (ಬಸಪು. 
೧-೧೫) ; ದಾಶರಥಿಯಿನಿಸನುಮಾನಿಸದೆ ತಾನ ನ್ಯೂ ನ ದಯೆಯಿಂದಪ್ಪಿ 
ಕೊಟ್ಟಿ ಭಯವನು ಮೈತ್ರಿಯನು (ಸಂರಾಣಂ. ೧೭೧). ೩. ಭಾವಿಸು; 
ಚಿಂತಿಸು: ತನಗೆ ಪರಹಿತಮೆ ಹಿತಮೆಂದನುಮಾನಿಸಿ ನೊಕ್ಕನೊಲ್ಲು 
ಮಾಡಿಸೆ ವಿಶ್ವಾನನಿಯೊಳಗೆ ನೆಲ್ಲವತ್ತಿಯ ಜಿನಭವನಂ ರಿತುವಿಮಾನಮಂ 
5 ಪೋಲ್ಲಿರ್ಕುಂ (ಎಕ. ೪1, ಶಿವನೊ. ೧೦-೪೮ ; 1085); ಇನಿಯನಾರೋಗಿ 
ಸುತ್ತೆಡೆಯಲ್ಲಿ ಪಾನನನನುಮಾನಿಸುತ ಮನದಲ್ಲಿ ನೆನೆನಸ್ಟ್ರಆಕೊಳಗೆ ಗಿಂಡಿ 
ಯನೆತ್ತಿಕೊಡುವಳಾ ಮನವ ಪೊಕ್ಳಿದ್ದೆಳೆಂಬಂತೆ (ಭರಚ. ೧೦-೪೯). 
[ಅನುಮಾನ + -ಇಸ್ಕು] 
ಅನುಮಾನೋಕ್ತಿ (ನಾ). ತರ್ಕ; ಊಹೆ: 4ಊಹಃ, ತರ್ಕಃ, ಅನು 
ಮಾನೋಕ್ತಿಃ -ಈ ೩ ತರ್ಕದ ಪೆಸರ್‌? (ಹಲಾಯು. ೩-೧೦). 
[ಅನುಮಾನ * ಉಕ್ತಿ) 
ಅನುಮಾಯಣ (ನಾ). ಸಮ್ಮತಿ; ಒಪ್ಪಿಗೆ (?): ಮನದ ಖೇದ 
ಮನೆಯ್ದೆ ಮಾಣಿಸುವುದಿಂದು ನಾಳಿನೊಳೆ ತಪ್ಪುದು ತಡೆಯಲಾಗದಿದ 
ನಜರಿದು ಪವನತನಯಗನು[ಪಾಠಾಂ. ಹನು] ಮಾಯಣಮನೊದನಿಸದಿರು 
ನಿನಗೆನ್ನಾಣೆಯೆಂದು ಬೀಳ್ಕೊಟ್ಟು ಕಳುಪೆ (ಕುಮುರಾ. ೧೩-೭). 
(ಪ್ರಾ. ಅಣುಮೋಯಣ (ಆ ಸಂ. ಅನುಮೋದನ ?)] 
ಅನುಮಾರ್ಗಕ್ರಮ (ನಾ). ಸಂಪ್ರದಾಯದ ಮಾರ್ಗವನ್ನು ಅನು 
ಸರಿಸಿದ ರೀತಿ: ಘನಮೆರಡನೆಯದಜಕೊಳಮಾಣನೆಯ ವಿಭಕ್ತಿಯೊಳ 
ಮೊಳವು ಗುರುಲಘುಭೀದಂ ಅನಿಯತವೃತ್ತಿಯನಜಕಿದದನನುಮಾರ್ಗ 
ಕ್ರಮದೆ ಸಯ್ತುಮಾಡುಗೆ ನಿಪುಣಂ (ಕವಿರಾ. ೨-೧೪). 
[ಅನುಮಾರ್ಗೃ * ಕ್ರಮ] 
ಅನುಮಿತ (ಗು). ಊಹಿಸಲ್ಪಟ್ಟ; ತರ್ಕಿಸಿದ : "ಪ್ರತಿಪಾದ್ಯ' ವಿಷಯ 
ಗಳೂ "ಲಿಂಗಿ? ಯ ಸ್ವರೂಪದಲ್ಲಿರುವಂತೆ ಕಾಣುವುದಿಲ್ಲ (ಎಂದರೆ ಶಬ್ದ 
ಗಳಿಂದ ಅನುಮಿತವಾಗುವುದಿಲ್ಲ) (ಧ್ವನ್ಯಾಲೋ. ೨೦೬). [ಸಂ.) 
ಅನುಮಿತಿ (ನಾ). ಊಹೆ; ತರ್ಕಬದ್ದವಾದ ತೀರ್ಮಾನ ; ಹಿಂದಿನ 
ಅನುಭವದ ಆಧಾರದಿಂದ ತರ್ಕಿಸಿ ತಿಳಿಯುವುದು: ಸಾಧನಮಂ 
ಸಾಧ್ಯಕ್ಕವಿರೋಧಿಯನಜೌದೂಹೆಗೆಯ್ವುದನುಮಿತಿ[ಪಾಠಾಂ. ಮತಿ]ಯೆ 
ನಿಕುಂ (ಕಾವ್ಯಾವ. ೬೩೪) ; ಎನಗೆ ಸುಖವಿಲ್ಲವದರಿಂ ದೇವರಿರನೆನ್ನುವನು 
ಮಿತಿಯೆ ನೀಂ ಗೆಯ್ಯೆ,ಸುಖಿಯದೇನೆನುವಂ ? (ಮಂಕುಕ. ೫೧೪). [ಸಂ.] 
9) ಅನುಮಿತಿಸು (ಕ್ರಿ). ಊಹಿಸು ; ತರ್ಕಿಸು ; ಅನುಮಾನದಿಂದ ತಿಳಿ: 
ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನನುಭವದ ಹಿಂದೆ ಸೃಷ್ಟಿಯ 
| ನೆರಳ ಹಿಂದೆ ಅನುಮಿತಿಸಿ ಮನುಜನಾ ಹಿರಿದನೆಳಸುವನು (ಮುಂಕುಕ. 
೪೮೬). [ಅನುಮಿತಿ* -ಇಸ್ಕು] 
ಅನುಮಿಸು (ಕ್ರಿ). ೧. ಸಂದೇಹಪಡು ; ಶಂಕಿಸು; ಹಿಂದು ಮುಂದು 
ನೋಡು (?) : ಎನಿತೆನಿತು ಚಳಿ ಪೋಗಲನಿತನಿತು ಪಸಿವಡಸೆ ಅನುಮಿ 
ಸುತೆ ಹಸಿದೆಂ ಹಸಿದೆಯೆನುತೆ ಅಟಿಲಟಿಸೆ (ಇಳಿರ. ೫೩) ; ಮುನಿಗಳು ಬಪ್ಪ 


ಶಾ 


30 


45 


ಅನುಮೇಯ ೨೫೯ 
ಬಟ್ಟಿಯ ಚರ್ಮದೃಸ್ಟಿಯೊಳನುಮಿಸಿ ನೋಡು ವನೊಮ್ಮೆ (ಭರಚ. 
೩-೨೭) ; ಇನಿಯಳ ಕೋಪಮಂ ತಿಳಿಪದಾಂ ಮಜವಟ್ಟವನಂತೆಗೆಯ್ದು 
ಕೆಮ್ಮನೆ ಬಗೆನೋಡಲಿರ್ದೊಡಿನಿಸಿರ್ದಿಲಾಜದೆಯೆನ್ನ ಮೇಲಿದೇನನಗಿದ 
ನೆಂದು ಮಂಚದೆಡೆಯಲ್ಲಿನಿಸತ್ತಲೆ ಸಾರೆನುತ್ತಮರ್ದನುಮಿಸಿ ನೂಂಕಿ 
ನೋಡಿ ತೆಗೆದಪ್ಪುವ ನಲ್ಲಳನೆಲ್ಲಿ ಕಾಣ್ಪೆನೋ (ಶೃಂಗಾರ. ೩-೩೯). 
೨. ಊಹಿಸು : ಪ್ರಕಾಶವೆಂಬ ಫಲವನ್ನು ಇದು ಉಂಟುಮಾಡಿ ಅದ 
ರಿಂದ ಅನುಮಿಸಲ್ಪಡಬೇಕಾಗಿರುವುದರಿಂದ ಇದು ಅನುಮೇಯಜ್ಞಾಾನ 
ವಾದ (ಹಿಂದಸಾ. ೧೭೭). ೩&. ತಿಳಿಸು; ಬೋಧಿಸು : ಮಟ್‌್‌ಗೆಂದುಂ 
ಕೋಡದುಗ್ರಾತಪಕೆ ಸೆಡೆಯದುದೃದ್ಧಿ ಮಕ್ಕಳ್ಯ ದೋರಂತೊಲವಿಂ ಸಮ್ಮ 
ಕ್ಷಪೋಮಾರ್ಗಡೊಳೊದನಿದವಂಗಕ್ಷಯಶ್ರೀ ಕರಂ' ಕಯ್ಯೊಳಗಪ್ಪಳ್‌ 
ತಪ್ಪದೆಂದುರ್ವ್ವರೆಗನುಮಿ[ಪಾಠಾಂ. ವಿ]ಸುವಂತಾವಗೆಂ ತೋಜು ವೀ 
ನಿಶ್ಚಲ ಮೂತ್ತಿ ೯ಶ್ರೀಯ ಸಾಮತ್ತ್ಯ೯  ಮನಜಮರುಳರ್‌ ಬಲ್ಲರೇ 
ಗುಮ್ಮಟೀಶಾ (ಶಬ್ದಾನು. ೧೪೦ ವ್ಯಾ). "ಅನುವಿಸು? ಪರಾ. 

[ಅನು? + -ಇಸ್ಕು] 

ಅನುಮೇಯ (ನಾ). ಊಹಿಸಿ ತಿಳಿಯತಕ್ಕುದು; ತರ್ಕದಿಂದ 
ತಿಳಿಯಬಹುದಾದುದು : ಎರಡುಂ ಕಾಲಡೊಳಗೆ... ಲೋಕಾಕಾಶ 
ಪ್ರದೇಶಪ್ರಮಾಣ ಪರಿಣಾಮಮುಂ ಅಸ್ಮದಾದ್ಯನುಮೇಯಮುಂ ಸರ್ವಜ್ಞ 
ಗೋಚರಮುಮಪ್ಪುದು ಮುಖ್ಯ ಕಾಲಂ (ಆದಿಪು. ೬-೪೮ ವ) ; ಅರ್ಥವು 
ವಾಚ್ಯ, ಅನುಮೇಯ ಎಂದು ಎರಡು ಬಗೆ (ಭಾರ ಮಾ. ೯೧). [ಸಂ.] 

ಅನುಮೇಯಿಸು, ಅನುಮೈಸು (ಕ್ರಿ). ತರ್ಕಿಸು; ಊಹಿಸಿ ತಿಳಿ: (20 
ಭಗವಂತನ ಗುಣಗಳು ಎಂತಹವೆಂಬುದನ್ನು ಅನುಮೇಯಿಸಿ ಆ ಗುಣ | 
ಗಳನ್ನು ಅನುಕರಣಮಾಡಬೇಕೆಂಬುದೇ ಮಹ ಮ್ಮದನ ಅಭಿಪ್ರಾಯ 
(ಪೈಗಂಬ. ೧೪೧). ಅನುಮೈಸು : ಸನುರುಚಿಯಾದ ಜನರ ಇದರಂತೆ 
ಪಾಲಿಸುವ ಅನುಮೈಸುವದು ಹರಿಯ ಪದ ಭಕುತಿ ಬಲ್ಲವರಾರು (ವಿಪ್ರಸು. 
೧೬-೫). [ಅನುಮೇಯ + -ಇಸ್ಕು] 

ಅನುಮೈಸು "ಅನುಮೇಯಿಸು' ನೋ. 

ಅನುನೋದ (ನಾ). ಸಂತೋಷ : ಅಂತು ತನ್ನಿರ್ವರಗ್ರಮಹಿಷಿಯರುಂ 
ದ್ವಿಜತನೂಜೆ ಸತ್ಯ ಭಾನೆಯುಂ ಪರ್ಯಸ್ಟ್ರಿಸಕ್ತೆಯರುಮನುಮೋದಾನು 
ರಕ್ತೆಯರುಮಾಗಿರೆ (ಶಾಂತಿಪು. ೬-೭೨ ವ). ೨. ಒಪ್ಪಿಗೆ; ಸಮ್ಮತಿ: 
ಮತ್ತಮುತ್ತಮಸಾತ್ರದಾನಾನುಮೋದಫಲದಿಂದಲ್ಲಿ ಪುಟ್ಟುವ ಜೀವಂಗಳ್‌ |30 
(ಆದಿಪು. ೫-೪೧ ವ). (ಸಂ. 

ಅನುನೋದಕ (ನಾ). ಅನುಮೋದನೆ ಮಾಡುವವನು; ಸಮ್ಮತಿಸು | 
ವವನು. [ಸಂ.] 

ಅನುನೋದನ, ಅನುಮೋದನೆ(ನಾ). ೧. ಸಂತೋಷವನ್ನು ಉಂಟು 
ಮಾಡುವುದು. ೨. ನಂಬಿಸುವುದು: “ನಂಬಿಸು - ಅನುನೋದನೇ ?» |35 
(ಶಮಧಾ). ೩. ಸಮ್ಮತಿ. ೪. ಸಹಾನುಭೂತಿಯಿಂದ ಒದಗಿದ 
ಸಂತೋಷ. ಅನುಮೋದನೆ: ೩. ಈ ಚಲ್ಲಾಟಿದಲ್ಲಿ ಹಿರಿಯರೂ 
ಭಾಗವಹಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಅನುಮೋದನೆ ಸಿಕ್ಕಂತಾಗಿತ್ತು 
(ರಂಗರೋ. ೪೭); ಸೂಚನೆಗಳು ಇತರ ದೇಶಗಳ ಅತಿವಿಖ್ಯಾತ. ಸಸ್ಯ 
ಕೋಗ ಶಾಸ್ತ್ರಜ್ಞರ ಅನುಮೋದನೆಯನ್ನು ಪಡೆದಿದ್ದರೂ ದುರ್ದೈವದಿಂದ | 40 
ನಮ್ಮ ದೇಶದಲ್ಲಿಯೇ. . . ಟೀಕೆಗಳಿಗೆ ಗುರಿಯಾದವು (ಸಸ್ಯಕ. ೧೪೦). 

ಅನುಮೋದನೆ ಕೊಡು, ಅನುನೋದನೆ ಮಾಡು ಇ ಒಪ್ಪಿಗೆ 
ಸೂಚಿಸು ; ಬೆಂಬಲ ಕೊಡು ; ಪುಷ್ಟೀಕರಿಸು. '[ಸಂ.] 
ಅನುನೋದನಪುಣ್ಯ (ನಾ). ಒಳ್ಳೆಯ ಕೆಲಸಕ್ಕೆ ಒಪ್ಪಿಗೆಯನ್ನು 
ಕೊಡುವುವರಿಂದ ಉಂಟಾಗುವ ಒಳ್ಳೆಯ ಫಲ: ಎನಗನುನೋದನ 
ಪುಣ್ಯಂ ನಿನಗಂ ನಿಸ್ಸೀಮಮಪ್ಪ ಪುಣ್ಯಂ ಸಾರ್ಗ್ಸುಂ (ಎಕ. ೩1], -ತಿಪಟೂ. 


5 


0. 


15 


25 


45 


ಅನುಯೋಜನ 


೯೩-೧೨ ; 11747); ನನ್ನ ಸಲ್ಲೇಖನಕ್ಕೆ ಒಡಂಬಡು! ನೀನು ಅನು 
ಮೋದನಪುಣ್ಯವನ್ನು ಪಡೆದು ಪುನೀತನಾಗುವೆ (ದಾನಚಿಂ. ೨೨). 
[ ಅನುಮೋದನ * ಪುಣ್ಯ] 
ಅನುಮೋದನೆ "ಅನುಮೋದನ' ನೋ. 
ಅನುಮೋದಪುಣ್ಯ (ನಾ). - ಅನುಮೋದನಪುಣ್ಯ: ಮಜಕಿವೊಕ್ಳೆ 
ವಧೂವರರುಮನುಮೋದಪುಣ್ಯಮಂ ಪಡೆವರ್‌ (ಚಾವುಂಪು. ೫೭-೨೨). 
[ಅನುಮೋದ - ಪುಣ್ಯ] 
ಅನುಮೋದಫಲ (ನಾ). ಅನುಮೋದನದಿಂದ ಬರುವ ಪುಣ್ಯ 
ಅಥವಾ ಪಾಪ. "ಅನುಮೋದ ' ೨ರ ಪ್ರಯೋಗವನ್ನು ನೋಡಿ. 
[ಅನುಮೋದ * ಫಲ] 
ಅನುನೋದಮಾನ (ಗು). ಅನುಮೋದನೆ ಮಾಡುವ; ಸಹಾನು 
ಭೂತಿಯಿಂದ ಸಂತೋಷಗೊಂಡ: ಅಂತನುಮೋದಮಾನ ಶ್ರೀ 
ಪ್ರಭಾದೇವ್ಯಾದಿಕಂ ಜಿನೇಂದ್ರಪಾದಾರವಿಂದಂಗಳನರ್ಚಿಸಿ (ಶಾಂತಿಪು. 
೭-೩೬ ವ). [ಸಂ.] 
ಅನುಮೋದಿ (ನಾ). ೧. ಅನುಮೋದಿಸುವವನು. ೨. ಸಹಾನು 
ಭೂತಿಯಿಂದ ಸಂತೋಷಪಡುವವನು : ಎನುತ ಚಿಂತಿಸಿ ಯೇಕಾಂ 
ತಕೆ ಬಂಡೊರ್ವನನುಮೋದಿಯಪ್ಪ ಚಿತ್ರಕನ ಘನವೇಗದಿಂದ ಬರಿಸಿ 
(ಪ್ರಭಂಜ. ೨-೫೯). [ಸೆಂ. ಅನುಮೋದಿನ್‌] 
ಅನುಮೋದಿಸು (ಕ್ರಿ). ೧. ಒಪ್ಪು ; ಸಮ್ಮತಿಸು : ವಿಮಲೆಯ ಸೂಚನೆ 
ಯನ್ನು ಸಂಯುಕ್ತೆಯು ಸಂಪೂರ್ಣವಾಗಿ ಅನುಮೋದಿಸಿದಳು (ಹಿಂಕಿರು. 
೨೦); ಪರ್ಯಾಲೋಚಿಸಿ ಯಾನ ನಿಷ್ಕರ್ಷೆಗೆ ಬಂದನೋ ಅದನ್ನು ಅವನ 
ಮಂತ್ರಿಮಂಡಲವು ಅನುಮೋದಿಸಿತು (ರೂರಾಣಿ. ೧೪೭). ೨. ಬೇರೊ 
ಬ್ಬರ ಸೂಚನೆಯನ್ನು ಪುಸ್ಟೀಕರಿಸು. [ಅನುಮೋದ + -ಇಸ್ಕು] 
ಅನುಯಾತ (ಗು). ಅನುಸರಿಸಿಬಂದ ; ಹಿಂಬಾಲಿಸಿದ : ಅನುಯಾತ 
ಮಧು ವ್ರ ತ ಗೀತನಿಸ್ವನೋತ್ಪಾದಿತ ವಿಪ್ರಯುಕ್ತವನಿತಾಶ್ರವಣವಪ್ರಣನಾ 
ಸಮಾರಣಂ (ದಮಸ್ವ. ೩-೫೮).- [ಸಂ.] 
ಅನುಯಾಯಿ (ನಾ). ೧. ಅನುಸರಿಸಿ ನಡೆಯುವವನು; 
ಹಿಂಬಾಲಕ : ದೇಶಕ್ಕಾಗಿ ನೀವೂ ಶ್ರಮಿಸಬೇಕು, ಆಗ ನಾವೆಲ್ಲರೂ ನಿಮ್ಮ 
ಅನುಯಾಯಿಗಳಾಗುವೆವು (ಕುರುಕಾ. ೧೧೯). ೨. ಯಾವುದಾದ 
ರೊಂದು ಪಂಥವನ್ನು ಹಿಡಿದು ನಡೆಯುವವನು : ಬ್ರಹ್ಮನನು 
ಯಾಯಿಗಳು ನಾವೆಲ್ಲ ಹೇಯವದರೊಳಗೇನೊ (ಮಂಕುಕ. ೬೦೨). 
[ಸಂ. ಅನುಯಾಯಿನ್‌] 
ಅನುಯೋಗ (ನಾ). ೧. ಪ್ರಶ್ನೆ; ಬೆಸಗೊಳ್ಳುವುದು: *ಪ್ರಶ್ನಃ 
ಅನುಯೋಗಃ -ಈ ೨ ಬೆಸಗೊಳುಹ” (ಹಲಾಯು. ೨೫-೧೫೩). 
೨. ದೋಷಾರೋಪಣೆ; ತಪ್ಪು ಹೊರಿಸುವುದು. ೩. ಶಿಕ್ಷಿಸು 
ವುದು; ದಂಡನೆ. ೪. ಸಲಹೆ ಕೇಳುವುದು: ೫. ಆತ್ಮಧ್ಯಾನ; 
ಭಗವಂತನಲ್ಲಿ ಮನಸ್ಸನ್ನು ಒಂದುಗೂಡಿಸುವುದು. ೬. [ಜೈನ] 
ತೀರ್ಥಂಕರರು ಉಪದೇಶಿಸಿದ ಶಾಸ್ತ್ರಸಮುದಾಯ : “ಸೂತ್ರಗಳ 
ಮುಖಾಂತರ ಪ್ರತಿಪಾದಿಸಿದ ಅರ್ಥಕ್ಕೆ-ಅನುಕೂಲವಾಗಿರುವ ಸಂಬಂಧಕ್ಕೇ 
ಅನುಯೋಗವೆಂದು ಹೆಸರು” (ಜೈನಪ. ೧೫೮) ; ಅನುಯೋಗ ಕುಸುಮ 
ಪಾದಪಮನೇಕನಯಲತಿಕಮಂಗಫಲ ಮಹಿಜಂ ಸದ್ವನಜವನಮೆಮಗೆ 
ವಿಶ್ರಮವನಮಕ್ಕೆತಿ ವಿಶ್ರುತಶ್ರುತಸ್ಥಂದವನಂ (ಆದಿಪು. ೧-೧೦). ಔ ಇವು 
ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, 
ದ್ರವ್ಯಾನುಯೋಗ ಎಂದು ನಾಲ್ಕು ವಿಭಾಗಗಳು. [ಸಂ.] 
ಅನುಯೋಜನ (ನಾ). ೧. ಪ್ರಶ್ನೆ; ಪ್ರಶ್ನೆ ಕೇಳುವುದು. ೨. ಸೇರಿ 
ಸುವುದು; ಜೋಡಣೆ; ಸಂಬಂಧಕಲ್ಪನೆ. [ಸಂ.] 


ಅನುಯೋಜಿಸು 


ಅನುಯೋಜಿಸು (ಕ್ರಿ). ಜೋಡಿಸು ; ಸೇರಿಸು; ಸಂಬಂಧ ಕಲ್ಪಿಸು 
(ದಕ. ಕಿ). [ಅನುಯೋಜನ + -ಇಸ್ಕು] 

ಅನುರಕ್ತೆ (ನಾ). ಆಸಕ್ತಿಯುಳ್ಳವನು; ಒಲಿದವನು ; ಭಕ್ತ: ಗುರು 
ನಿರಂತರ ಪರಿಚರಣವಿಸ್ತರಣ ಸದ್ಭಾವಾನುರಕ್ತಾ ವರದ ಗುರುಲಿಂಗ 
ವಿಮುಖಪದಾರ್ಥಕೋವಿದ ವಿರಕ್ತ (ಬಸಪು. ೩೯-೬೮). [ಸಂ.] 

ಅನುರಕ್ತಂಮಾಡು (ಕ್ರಿ). ಒಲಿಯುವಂತೆ ಮಾಡು: ತನಗನುರಕ್ತಂ 
ಮಾಡಿದಳನೇಕ ಕಾಮುಕ ಜನಮಂ (ಶಾಂತಿಪು. ೮-೨೧). 

[ಅನುರಕ್ತೆ + ಮಾಡು] 

ಅನುರಕ್ತತೆ (ನಾ). - ಅನುರಕ್ತಿ : ಅಂತು ಮನದೊಳೊಗೆದ `ಕಾರುಣ್ಕ 
ರಸಮೆ ಸೀತೆಯೊಳಾದನುರಕ್ತತೆಯಂ ಕರ್ಚಿ ಕಳೆವುದುಂ (ಪಂರಾಮಾ. 

[ಸಂ. ಅನುರಕ್ತತಾ] 

ಅನುರಕ್ತಿ (ನಾ). ಒಲವು; ಪ್ರೇಮ; ಗಾಢವಾದ ಆಸಕ್ತಿ: ಯುಕ್ತ 
ಸಂಸಾರಾನುರಕ್ತಿ ವಿರಕ್ತಿಯೊಂದು ನಿರೂಪಣದೊಳುದ್ಕು ಕ್ಷ ವಹುದೆಂತೆನೆ 
(ಬಸಪು. ೪೪-೬೫) ; ಭಾವಾವೇಶಕ್ಕೆ, ಅನುರಕ್ತಿಗೆ ಇಲ್ಲಿ ಅವಕಾಶವಿಲ್ಲ 
(ಯಕ್ಷಬ. ೮). [ಸಂ.] 

ಅನುರಕ್ತಿಸು (ಕ್ರಿ). ಗಾಢವಾದ ಆಸಕ್ತಿ ಕ್ರಿಯನ್ನು ತೋರು: ಸಕ್ತ 
ನಿರ್ಮಲಿತಾಂಗಲಿಂಗ ನಿಯುಕ್ತ ಸತ್ತಿ ) ,ಯೆಗಳನಲರ್ದನುರಕ್ತಿಸಲು ಸದ್ಯ 
ಪ್ರಸಾದ ಶರೀರಿಯಂ ಮಾಡಿ (ಬಸಪು. ೪೯-೩೪). [ಅನುರಕ್ತ ಹ] 

ಅನುರಕ್ತೆ (ನಾ). ಅನುರಕ್ತಳಾದವಳು ; ಒಲಿದವಳು : ರಕ್ತೆಯನು 
ರಕ್ತೆಯತಿರಕ್ತೆಯೆಂದಿಂತು ಮೂು .ತೆಜದಿಂ೦ ಬೇಟಮಕ್ಕುಂ (ಮದತಿ. 
೧೧-೨೬) $ (ಶಾಂತಿಪು. ೬-೭೨ ನೋ). [ಸಂ. ಅನುರಕ್ತಾ] 

ಅನುರಣನ (ನಾ). ೧. ಅನುಸರಿಸಿ ಮುಂದುವರಿದ ಧ್ವನಿ; ಘಂಟಿ, 
ಜಾಗಟಿ, ಗೆಜ್ಜೆ ಮುಂತಾದುವುಗಳ (ಒಮ್ಮೆ ಹುಟ್ಟಿದ) ಧ್ವನಿ 
ಮತ್ತೆ ಬಾರಿಸದಿದ್ದರೂ ಮುಂದುವರಿದು ಹೆಚ್ಚುಕಾಲ ಕೇಳಿ 
ಬರುವುದು; ಧ್ವನಿಪರಂಪರೆ : ಆತಾ ಕಂಪಿಸುವಂತೆ 
ಹೀಂಕರಿಸಿ ಪಣೆ ಪೆಣೆದು ಕೋಡುಗಳುಡಿದು ಸೆಣಸಿ ಕಾಡುವ: ವನೇಭಂಗ 
ಳೋಲ್‌ (ಶ್ರೀರಾಮಾ, ೭೫೫-೪೪೬) ; ಆ ಸದ್ದು ಅಲ್ಲಿಯೆ € ಅಡಗಿ 
ಹೋಗುವುದಿಲ್ಲ; ಹರಡುತ್ತದೆ, ಅಲೆ ಅಲೆಯಾಗಿ ಮುಂದುವರಿಯುತ್ತದೆ ; 
"ಅನುರಣನ 'ವಾಗುತ್ತದೆ (ಧ್ವನ್ಯಾಲೊ€. 33 ಮು). ೨. ಒಂದು 
ವಾದ್ಯದ ನಾದಕ್ಕೆ ಅನುಗುಣವಾಗಿ ಮತ್ತೊಂದು ವಾದ್ಯ ನಾದ 
ಕೊಡುವುದು. ೩. ಅನುರಣನಧ್ವನಿ. (ಸಂ.] 

ಸ (ನಾ). [ಕಾವ್ಯಮಾ] ಧ್ವನಿಪ್ರಭೇದಗಳಲ್ಲಿ ಒಂದು; 
ಸಂಲಕ್ಷ್ಯಕ್ರಮವ್ಯಂಗ್ಯಧ್ವನಿ: ಘಂಟಿಯನ್ನು ಬಾರಿಸಿದಮೇಲೆ ಅಲೆ 
ಅಲೆಯಾಗಿ ಹೊರಡುವ ನಾದದಂತೆ ವಾಚ್ಯಾರ್ಥ ಪ್ರ ಪೃತೀತಿಯಾದ ಬಳಿಕ 
ವ್ಯಂಗ್ಯವು ಇಲ್ಲಿ ಅನುರೆಣನವಾಗುವುದರಿಂದ “ಅನುರಣನ” ಧ್ವನಿ 
ಯೆಂದೊೂ, ವ್ಯಂಜಕ ವ್ಯಂಗ್ಯಗಳಿಗೆ ಇರುವ ಪೌರ್ವಾಪರ್ಯವು ಇಲ್ಲಿ 
ಗೋಚರವಾಗುವುದರಿಂದ ಸಂಲಕ್ಷ್ಯಕ್ರಮವೆಂದೂ ಹೆಸರು ಕೊಟ್ಟಿದ್ದಾರೆ 
(ಭಾರಮಾ. ೨೫೮). [ಅನುರಣನ 4 ಧ್ವನಿ] 

ಅನುರಣಿತ (ನಾ). ಅನುಸರಿಸಿ ಶಬ್ದ ಮಾಡುವುದು : ನಗಂ ಶತಗುಹಾ 
ಧ್ವನಿಗಳಿಂ ಪ್ರತಿಘರ್ಜಿಪೋಲಂತೆ, ನೀರವ ಮಹಾರಣ್ಯಮನುರಣಿತ 
ಮಪ್ಪಂತೆ . . . ಘರ್ಜಿಸಿದುದಾ ಅದ್ವೈತಿ ತಾಂ ದ್ವೈತಿ ಯಪ್ಪಂತೆ 
( ಶ್ರೀರಾಮಾ. ೧೪೩-೪೮). 

ಅನುರಣಿತವಾಗು - ಅನುಸರಿಸಿ ಶಬ್ದಮಾಡು; ಪ್ರತಿಧ್ವನಿಸು : 

ಆದೇಭಾವ ಅವಳ ಹೃದಯದಲ್ಲಿಯೂ ಅನುರಣಿತವಾಗುತ್ತಿತ್ತು 

(ಪುನರು. ೫೭). ರ 
ಅನುರಾಗ (ನಾ). ೧. 


೧೪-೧೧೩ ವ). 


ಪ್ರೀತಿ; ಗಾಢವಾದ ಆಸಕ್ತಿ; ಪ್ರೇಮ : 


15 


25 


30 


ಅನುರಾಧೆ 


ಧರ್ಮದೊಳಪ್ಪನುರಾಗಮೊದವುಗುಂ ರತ್ನನ ಪೇಟ್ಮಜಿತನ ಪುರಾಣಮಂ 
ಕೇಳಲೊಡಂ (ಅಜಿಪು. ೧೨-೩೨); ಎಲೆ ದೇವ ಅನುರಾಗವಾದಂತೆ 
ಮುಖರಾಗದಿಂ ದೇವ (ನಂಬಿರ. ೯-೧೮) ; ದೇವತೆಯ ಯೋಗಿಗಳೆರ್ದೆ 
ಗೊಳಿಪಂತಿನಿಯನೊಳನುರಾಗವೆರಸಿ ನಿಟ್ಟಪಳು (ಹದಿಬ. ೭-೪೨); 
ಲಕ್ಷ್ಮಣದೇವನೆಸೆದನಯ್‌' ರಾಗಾನುರಾಗದಲಿ, ವೇಗದಲಿ, ರಭಸದಲಿ 
(ಶ್ರೀರಾಮಾ. ೨೫-೬೮೫) ; ಆಕೆ ನನ್ನ ವಿಷಯದಲ್ಲಿ ತನ್ನ ಅನುರಾಗ 
ವನ್ನು ಚೆನ್ನಾಗಿ ಪ್ರಕಟಮಾಡಿದಳು (ಶಾಕುಂತ. ೨೫). ೨. ಕೆಂಪುಬಣ್ಣ ಕ 
ಕೆಂಪಾಗಿರುವಿಕೆ 
ಅನುರಾಗಪಡು - ಗಾಢವಾದ ಆಸಕ್ತಿಯನ್ನು ಹೊಂದು: ಈ 
ಬಾಲಕನಲ್ಲಿ ನನ್ನ ಮನಸ್ಸು ಅನುರಾಗಪಡುವುದು (ಶಾಕುಂತ. ೧೦೪). 
[ಸಂ.] 
ಅನುರಾಗಂದಳೆ (ಕ್ರಿ). ಪ್ರೀತಿಸು; ಒಲಿ: ಜನಕನಕಂಪಮಹೀನಾಥಂ 
ಮನಳೆನುಬಗಂ ತತವ ತಕ್ಕೊರ್ಪಿನಿಯನದಾವೆಡೆಯಿರ್ದಸನೆನುತವೆ 
ಬಗೆಯೊಳ್‌ ಭಾವಿಸಿದಂ ae ೩-೬೪). [ಅನುರಾಗ + ತಳ್ಳೆ] 
ಅನುರಾಗಂಬೆಮಿ (ಕ್ರಿ). ಪ್ರೀತಿಯನ್ನು ಪಡೆ; ಒಲವನ್ನು ಹೊಂದು: 
ಚಿತ್ತಪಲ್ಲವಿತಾನುರಾಗಂಬೆತ್ತು ಕನ್ನದ ಬೊಮ್ಮಿದೇವನುದಾತ್ತ ಭಕ್ತಿ ಸ್ಥಿತ 
ಯೊಳೆಂದಿನ ಪರಿಯೊಳಿರುಶಿರ್ದ (ಬಸಪು. ೩೧-೩೧). 
[ಅನುರಾಗ + ಪೆಜು] 
ಅನುರಾಗಂಮಾಡು (ಕ ಕ್ರಿ). ಪ್ರೀತಿಸು; ಒಲಿ: ಆಲರ್ವೊಡೆಯನೊಳಂ 
ಬುಜಪುತ್ರನೊಳ್ಳೆದಲೆಯಂ ಸರಾಗ ಮಾಳ ಥ್ರ ೦ತೆ(ಜಯಕಾ.೨-೭೨). 
[ಅನುರಾಗ * ಮಾಡು,] ಕ 
ಅನುರಾಗತೆ (ನಾ). ಪ್ರೀತಿ; ಪ್ರೇಮ: ನಿನ್ನ ವಿವೇಕದನುರಾಗತೆಗೆ 
ನಮ್ಮಯ ರೂಪು ಯೌವನಕೆ ನಾಕುಮಡಿಯಹ ಪುರುಷನೈದನೆ ಸಾಕು 
ಹೋಗಾ ನಿಳಯದಲಿ (ತೊರರಾ. ೩-೪-೧೩). . (ಸಂ, ಅನುರಾಗತಾ] 
ಅನುರಾಗಪತ್ರಿಕೆ (ನಾ). ಪ್ರೇಮಪತ್ರ : ಅನಸೂಯೆ, ಆತನಿಗೆ ಇವಳು 
ಒಂದು ಅನುರಾಗಪತ್ರಿ ಕಯನ್ನು ಬರಡು ಘೆ 
[ಅನುರಾಗ * ಪತ್ರಿಕೆ] 
ಅನುರಾಗರಸ (ನಾ). ಪ್ರೀತಿಯಿಂದ ಚ ಸ ಸೋಗೆ 
ಮುಗಿಲ ಕಂಡು ಸೊರ್ಕುವಂದದೊಳನುರಾಗರಸದ ಲಹರಿಯೊಳು 
ಬಾಗಿಲಿನೊಳವೊಕ್ಕು ಬಂದನೆಂಬುದುಮತಿವೇಗದೊಳಿದಿರುಗೊಳುವುದು 
(ಹದಿಬ. ೩-೧೪). [ಅನುರಾಗ + ರಸ] 
ಅನುರಾಗಿ (ನಾ). ಪ್ರೀತಿಯುಳ್ಳವನು ; ಒಲಿದವನು : ಆಗಮೋಕ್ತ 
ತ್ಯಾಗಿ ಸುಹೃ So ಭಃ ಜ್ಞಾನಯೋಗಿಜನಕ್ಕೆ ತಾನಾಗಿ 
(ಬಸಪು. ೭-೫) ; “ಒಂದು PAN ಕ್ಷಣದಲ್ಲಿ ಸಾಗಿ ವಂದಿಸುವೆ 
ನಂದಿಸುವೆ ಮಾತಿನನುರಾಗಿ ? (ಕಎಪು. ೧೨-೪). 
[ಸಂ. ಅನುರಾಗಿನ್‌] 
ಅನುರಾಗಿಸು (ಕ್ರಿ). ಪ್ರೀತಿಸು; ಪ್ರೇಮಿಸು : ಮಂಜುಳರಾಗರಸವೊಸೆ 
ದೆಸೆಯಲನುರಾಗಿಸಿ ನುತಿಸುತಿರಲು. (ಬಸಪು. ೪-೫೭) ; ಹೊಟ್ಟಿ ಯಲ್ಲಿ 
ಹುಟ್ಟಿದ ಮಗನಲ್ಲಿ ಅನುರಾಗಿಸುವಂತೆ ಈ ಬಾಲಕನಲ್ಲಿ ನನ್ನ ಮನಸ್ಸು 
ಅನುರಾಗಪಡುವುದು (ಶಾಕುಂತ. ೧೦೪). [ಅನುರಾಗ + -ಇಸ್ಕು) 
ಅನುರಾಧೆ, ಅನೂರಾಧ, ಅನೂರಾಧೆ (ನಾ). [ಜ್ಯೋತಿಷ] ಇಪ್ಪು 
ತ್ರೇಳು ನಕ್ಷತ್ರಗಳಲ್ಲಿ ಹದಿನೇಳನೆಯದು: ಭರಣಿಯನುರಾಥೆ 
ಮಾರುತನೆರಡುಂ ಭಾದ್ರಸದೆ ಶಕ್ರನೆಂಬಿವಜಕೊಳ್‌ ಛಾಸ್ಕರಸುತನಿರೆ ಶನಿ 
ವಾರಂ ಬರೆ ಮನೆಯಂ ಮಾಡಬೇಡ (ಲೋಕೋಸ. ೩-೬). ಅನೂರಾಧ 
(ಕೈಸ್‌ಗೆ. ೫೪೨). ಅನೂರಾಧೆ : ಖಗೋಳದಲ್ಲಿ ಅಶ್ವಿನಿ. .. ಅನೂರಾಥೆ 
. ವಿಂಬಿಪ್ಪತ್ತೇಳು ತಾರೆಗಳ್‌ (ವಿವೇಕ. ೨೫೮). [ಸಂ. ಅನುರಾಧಾ) 


ಅನುರೂಪ 


ಅನುರೂಪ (ಗು). ಅನುಗುಣವಾದ; ಯೋಗ್ಯವಾದ; ಸಮಾನವಾದ; 
ಉಚಿತವಾದ ; ತಕ್ಕು: ಅನುರೂಪಂಗೆ ಕುಲೀನಂಗೆ ನಿಖಿಲವಿದ್ಯಾವಿದಂಗೆ 
೬ ಈ ವನಜಾಕ್ಷಿಯನೀನೆನೆಂದು ದಿವ್ಯಮುನೀ೦ದ್ರಂ (ಪಂಚತಂ. 
೨೫೭-೭) ; ನೋಟ್ಪಿಂದನುರೂಪಮಾದುದಶರೀರ ಸಹೋಕ್ತಿಗೆ ನಾರ 
ದೇರಿತಂ (ಜಗನಿ. ೨-೫೧). 

ಅನುರೂಪಮಾಗಿ, ಅನುರೂಪವಾಗಿ - ಹೊಂದುವಂತೆ; ಉಚಿತ 

ರೀತಿಯಲ್ಲಿ: ಅಮ್‌, ಉವಮ್‌ಗಳ್‌ ಮಿಕ್ಕ. ವಿಭಕ್ತಿಗಳ ಮೇಲೆಯನು 
ರೂಪಮಾಗಿ ಪತ್ತುಗುಂ (ಶಮದ. ೧೨೨ ವೃತ್ತಿ). [ಸಂ.] 

ಅನುರೂಪಕ್ರಮ (ನಾ). ೧. ಆಕಾರಕ್ಕೆ ಅನುಸಾರವಾಗಿ ಹೊಂದಿ 
ಕೊಂಡ ರೀತಿ. ೨. ಯುಕ್ತವಾದ ಕ್ರಮವುಳ್ಳದ್ದು: ವಿಕ್ರಮ 
ಮೂರ್ತಿಗೆ ತಾರಾಚಕ್ರಂ ಕಟಸೂತ್ರಮಾಗೆ ತತ್ಯಟಿಸೂತ್ರಂ ಚಕ್ರಿಗೆ ಬಾಲ್ಯ 
ಕೃನುರೂಪಕ್ರಮಮಾಯ್ತಿನಿಸಿ ಮುತ್ತಿನುಡೆವಣಿಯೆಸೆಗುಂ (ಜಗನವಿ. 
೩-೪೬). [ಅನುರೂಪ + ಕ್ರಮ] 

ಅನುರೂಪತೆ (ನಾ). ಗುಣ, ರೂಪ, ಶೀಲ ಮುಂತಾದುವುಗಳಲ್ಲಿ 
ಸಾದೃಶ್ಯ: ಜನಕನೊಳನುರೂಪತೆಯಂ ತನೂಭವಂ ತಾಳ್ವಿದಂ (ಚಂದ್ರಪು. 
೪-೯). (ಸಂ. ಅನುರೂಪತಾ] 

ಅನುರೋಧ (ನಾ). ೧. ಅನುಸರಿಸಿ ನಡೆಯುವುದು; ಹೊಂದಿ 
ಕೊಂಡು ನಡೆಯುವುದು. ೨. ಒತ್ತಾಯ ; ಬಲಾತ್ಕಾರ: ಮಹಾ 
ಶ್ವೇತಾನುರೋಧದಿಂ ಕೃತಫಲ ಜಲಾಹಾರೆಯಾಗಿ (ಕಾದಂಉ. ೬೩೩); 
ತಾಯಿಯ ಅನುರೋಧಕ್ಕೆ ಒಂದು ದಿನ ಅವನು ಮರುನುಡಿಯಿತ್ತ 
(ಮಸಕೂ. ೧೦). [ಸೆಂ.] 

ಅನುರೋಧಿಸು (ಕ್ರಿ). ಬಲಾತೃರಿಸು; ಒತ್ತಾಯಪಡಿಸು: ಮಂಚ 
ದಿಂದ ಇಳಿಯ ಬಿದ್ದಿದ್ದ ಅವರ ಕಾಲುಗಳನ್ನು ಹಿಡಿದುಕೊಂಡು ಅನು 
ರೋಧಿಸಿದೆ (ಮಸಕೂ. ೪೫) ; ಮುಂದರಿಯು “ನಾನು ಯುದ್ಧದಲ್ಲಿ ಮಡಿ 
ದರೆ ಮುಂದೆಂದು ನಾಟಿಕ ನೋಡಬಲ್ಲೆನು?? ಎಂದು ಅನುರೋಧಿಸಿದಳು 
(ಯೂರಾಣಿ. ೩೧೭). [ಅನುರೋಧ + -ಇಸ್ಕು] 

ಅನುಲಕ್ಷಿಸು (ಕ್ರಿ). ಗಮನಿಸು; ಗಮನವಿಟ್ಟು ನೋಡು : ಮಂಗಳೆ 
* ನವಿಲುಗಳನ್ನ್ವೇ ನೆಟ್ಟಿ ನೋಟದಿಂದ ಅನುಲಕ್ಷಿಸುತ್ತಿದ್ದಳು 
(ಸರ್ವಮಂ. ೧೨೩). [ಅನ್ನು + ಲಕ್ಷಿಸು) 

ಅನುಲಾಪ (ನಾ). ಒಮ್ಮೆ ಹೇಳಿದುದನ್ನು ಮತ್ತೆ ಮತ್ತೆ ಹೇಳು 
ವುದು: *ಅನುಲಾಪಃ, ಮುಹುರ್ಭಾಷಾ- ಈ ೨ ಅಡಿಗಡಿಗೆ ನುಡಿದ 
ನುಡಿ” (ಹಲಾಯು. ೨೪-೧೪೯). [ಸಂ.] 

ಅನುಲಾಪದೋಯು (ಕ್ರಿ). ಮತ್ತೆ ಮತ್ತೆ ಹೇಳು; ಪುನಃ ಪುನಃ 
ನುಡಿ: ಬಹುವಾರ್ತೆ ಬಂದು ದೇವರಿಗೆ ಕಹಿದೋಟೇದುವು ನಮ್ಮ 
ಕಾರ್ಯಚೇಷ್ಟಿತವೆಂದು ಮುಹುರನುಲಾಪದೋಜಕಿದನು (ಭರಚ. 
೫೮-೮೩). [ಅನುಲಾಪ * ತೋಲ] 

ಅನುಲಾಪಷಿಸು (ಕ್ರಿ). ಹೇಳಿದುದನ್ನೇ ಮತ್ತೆ ಮತ್ತೆ ಹೇಳು (ದಕ. ೪. 

[ಅನುಲಾಪ * -ಇಸ್ಕು] 

ಅನುಲಾಸಿ (ಗು). ಅನುಸರಿಸಿ ಕುಣಿಯುವ. "ಮೇಘನಾದಾನು 
ಲಾಸಿ' ಪರಾ. (ಸಂ. ಅನುಲಾಸಿನ್‌] 

ಅನುಲೇಪ (ನಾ). ೧. ಬಳಿಯುವುದು ; ಸವರುವುದು: ಅನು 
ಲೇಪಾತಿಶಯಪ್ರಭಾವದಿನಿತಾಂಗೋಪಾಂಗಮುತ್ಕೋಕಿಲಸ್ವನ ಲೀಲಾಲಲಿ 


SSS 
ಮ್ಲ ———————— 


ತೋರು ಚಾರುನಿನದಂ (ಸುಕುಮಾ. ೫-೩೬). ೨. ಬಳಿಯುವ ದ್ರವ್ಯ; 


ಮೈಗೆ ಹಚ್ಚಿಕೊಳ್ಳುವ ಸುಗಂಧದ್ರವ್ಯ: ಮೃಷ್ಟಾನ್ನ ಭೋಜನಕಂ 
ಸತ್ಸಲಕಂಜನಾದಿಯನುಲೇಪಂಗಳ್ಳಿ . . . 
ಕಾಮಿಸದಿರ್ಪರೇ (ಸೋಮೇಶ. ೧೨). [ಸಂ.] 


೨೬೧ 


20 


30 


35 


ಅನುವಂಶತತ್ತ್ವ 


ಅನುಲೇಪಂಗೆಯ್‌ (ಕ್ರಿ). ಬಣ್ಣ, ಸುಗಂಧದ್ರವ್ಯ: ಮುಂತಾದು 
ವನ್ನು ಬಳ್ಳಿ ಸವರು: ಗಗನಮನನುಲೇಪಂಗೆಯ್ದೊಡಲ್ಲಿ ಮಸಿ ಪತ್ತು 
ಗುಮೇ (ಪಂರಾಮಾ. ೯-೧೭೯). [ಆನುಲೇಪ * ಗೆಯ್‌(ಆ ಕೆಯ್‌)] 
ಅನುಲೇಪಕ (ನಾ). ೧. ಬಳಿಯುವವನು; ಲೇಪನಮಾಡುವವನು. 
೨. ಬಳಿಯುವ ವಸ್ತು ; ಲೇಪನಧ್ರವ್ಯ. [ಸಂ] 
ಅನುಲೇಪನ (ನಾ). - ಅನುಲೇಪ : ದಿವ್ಯಗಂಧಂಗಳಿಂದನುಲೇಪನಂ 
ಮಾಡಿ ನವ್ಯಕುಸುಮಂಗಳಂ ಸಿರಿಮುಡಿಯೊಳಗೆ ಸೂಡಿ ಕಪ್ಪುರದ 
ವೀಳೆಯಮನಾದರಂ ಮಿಗೆ ಕೊಟ್ಟು (ತಿರುರ. ೬-೨೧). ([ಸಂ.] 
ಅನುಲೇಪನಗೆಯ್‌ (ಕ್ರಿ). - ಅನುಲೇಪಂಗೆಯ್‌ : ಗಂಧಕತ್ತುರಿ 
ಯನುಲೇಪನಗೆಯ್ದೊಲವಿಂದೆ ಮನ್ಮಥ ತನ್ನ ಸತಿಯ (ಮೋಹತ. ೧೬-೫೩). 
[ಅನುಲೇಪನ * ಗೆಯ್‌ (ಆ ಕೆಯ್‌,)] 
ಅನುಲೇಪಿಸು (ಕ್ರಿ). ಬಳಿ; ಸವರು; ಹಚ್ಚು: ಗಂಧಾದಿಗಳನೆಲ್ಲಂ 
ತೆಗೆದು... ಮೃಗನಯನೆಗನುಲೇಪಿಸಿದರು (ಬಸಪು. ೪-೩೫). 
[ ಅನುಲೇಪ + -ಇಸ್ಕು] 
ಅನುಲೋಮ (ನಾ). ೧. ರೂಢಿಯಲ್ಲಿರುವ ಕ್ರಮ; ಯಥಾಕ್ರಮ: 
ಆ ಪತ್ತಕ್ಕರಂಗಳೊಳ್‌" ಎರಡೆರಡಕ್ಕರೆಂಗಳ್‌ ತಮ್ಮೊಳನುಲೋಮ 
ದೊಳಿರ್ದೊಡಂ ವಿಲೋಮದೊಳಿರ್ದೊಡಂ ಸವರ್ಣಸಂಜ್ಞೆಯೆಂ ಪಡೆಗುಂ 
(ಶಮದ. ೬ ವೃತ್ತಿ); ಕ್ರಮದೊ ಳೆ ಬಂದನುಲೋಮದೊಳೊಂದಿ ಪದ 
ದ್ವಯಂ ನಯತಂ (ಛಂದೋಂಬು. ೩-೮). ೨. [ಸಂಗೀತ] “ಪಲ್ಲ 
ವಿಯ ನೈಜ ಕಾಲ ಪ್ರಮಾಣದ ತಾಳ ಅನುಸರಿಸಿ, ಅದೇ ಕಾಲ 
ಪ್ರಮಾಣದಲ್ಲಿ ತಾಳ ಸ್ಥಿರವಾಗಿಟ್ಟು, ಪಲ್ಲವಿಯನ್ನು ಎರಡು 
ಮತ್ತು ಮೂರನೇ ಕಾಲಗಳಲ್ಲಿ ಹಾಡುವುದು ಅನುಲೋಮ? 
(ಸಂಗೀಚಂ. ೯೩). [ಸೆಂ.] 
ಅನುಲೋಮಜಾತಿ (ನಾ). ಮೇಲು ಜಾತಿಯ ಪುರುಷನಿಂದ ಕೆಳ 
ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದ ವ್ಯಕ್ತಿಯ ಜಾತಿ: ಅನುಲೋಮ 
ಜಾತಿ ೬ ಪ್ರತಿಲೋಮಜಾತಿ ೬ ಕೂರ್ಮಹಾತಿ ೧ ಗೋಳಕ ಜಾತಿ ೧ 
(ಅಧ್ಯಾಮಾ. ೯೫). [ಅನುಲೋಮ + ಜಾತಿ] ೯ 
ಅನುಲೋಮವಿವಾಹ (ನಾ). ಮೇಲುಜಾತಿಯ ಗಂಡಿಗೆ ಕೆಳ 
ಜಾತಿಯ ಹೆಣ್ಣಿನೊಡನೆ ಆಗುವ ಮದುವೆ: ಅರ್ಯರಲ್ಲಿ-ಬ್ರಾಹ್ಮಣ 
ರಲ್ಲಿ ಚಿತ್ರವಿಚಿತ್ರ ರೂಪ, ಆಕಾರಗಳು ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಅನು 
ಲೋಮವಿವಾಹವೇ ಮುಖ್ಯವಾದ ಕಾರಣವು (ಕರ್ಣಾಪೂ. ೧೦೬). 
[ಅನುಲೋಮ * ವಿವಾಹ] 
ಅನುಲೋಮಿ (ನಾ). ಅನುಲೋಮವುಳ್ಳವನು ; ಬಳಕೆಯಲ್ಲಿರುವ 
ಕ್ರಮಕ್ಕೆ ತಕ್ಕಂತಿರುವವನು; ಕ್ರಮವುಳ್ಳವನು (7) : ಸ್ವಾಮಿ 
ಜಯ ನಿಃಕಾಮಿ ಜಯ ಉದ್ದಾಮಿ ಜಯ ಸುಪ್ರೇಮಿ ಜಯ ವೈಲೋಮಿ 
ಜಯ ಅನುಲೋಮಿ ಜಯ (ಶಂಕದಾ. ೫-೪೭). 
[ಸಂ. ಅನುಲೋಮಿನ್‌,) 
ಅನುಲ್ಲಂಘನೀಯ (ಗು). ಮಾರಲಾಗದ: ಕರ್ಮವು ಅನುಲ್ಲಂಘ 
ನೀಯ ನಿಯಮ (ಶಾಂಪಜೀ. ೧೫). [ಸಂ.] 


40| ಅನುವಂಗೆಯ್‌ “ಅನಿವಂಗೆಯ್‌' ನೋ. 


ಆರಾದೊಡಂ ಮನದೊಳ್‌ [45 


ಅನುವಂಶ (ನಾ). ಮೂಲವಂಶ. "ಅನುವಂಶತತ್ತ್ವ', "ಅನುವಂಶ' 
ವಾದಿ? ಪರಾ. [ಸಂ.] 
ಅನುನಂಶತತ್ತ (ನಾ). “(ವಂಶಾರ್ಜಿತ ಲಕ್ಷಣಗಳು ಪುನರಾವೃತ್ತಿ 
ಯಾಗುವ ವಿಧಾನವನ್ನು ಸಂಖ್ಯಾತತ್ತ್ವಕ್ಕೆ ಇಳಿಸಲು ಪ್ರಯತ್ನಿ 
ಸುವ) ಮೆಂಡಲಿನ ಅನುವಂಶತತ್ತ್ವ್ವ' (Mendelism. ಇಂಕನಿ). 
[ಅನುವಂಶ + ತತ್ತ್ವ) 


ಅನುವಂಶವಾದಿ ೨೬೨ 


ಅನುವಂಶನಾದಿ (ನಾ). ಮೂಲಪುರುಷನ ಸ್ವಭಾವವು (ರೂಪ 
ಗುಣಾದಿಗಳು)ವಂಶದಲ್ಲಿ ಇಳಿದು ಬರುವುದೆಂದು ವಾದಿಸುವವನು; 
ಅನುವಂಶವಾದಿ (86೯೦61೩೯1೩೧. ಇಂಕನಿ). 

[ಸೆಂ. ಅನುವಂಶವಾದಿನ್‌] 

ಅನುವಂಶೀಯ (ಗು). ವಂಶಪಾರಂಪರ್ಯವಾಗಿ ಬಂದ: ಶಿಕ್ಷಣ| 5 
ಒಂದು ಕಲೆಯೆಂದೂ ಅದರಲ್ಲಿ ಅಭಿರುಚಿ ಆಸಕ್ತಿಗಳು ಅನುವಂಶೀಯ 
ವಾಗಿ ಬರಬೇಕೆಂದೂ ಅನೇಕರು ವಾದಿಸುವರು (ಶಿಕ್ಷದ. ೪೧೭). [ಸೆಂ.] 

ಅನುವಂಶೀಯತೆ (ನಾ). “ತನ್ನಂತೆ ರೂಪ, ಗುಣಗಳಿರುವ ಸಂತತಿ 
ಯನ್ನು ಹುಟ್ಟಿಸುವ ಪ್ರವೃತ್ತಿ ; ಅನುವಂಶೀಯತೆ; ವಂಶಾನು 
ಗತತ್ವ ೫ (Heredity. ಇಂಕನಿ). [Xo.] 

ಅನುನಡಿಸು (ಕ್ರಿ). ಕ್ರಮಪಡಿಸು; ಹದಗೊಳಿಸು; ಸಿದ್ಧಮಾಡು : 
ಪಾರಾವಾರಕ್ಕೆ ಜಡರ್‌ ನೀರಡುಕುವ ತೆಜದೆ ಬಿನ್ನಪಂಗೆಯ್ದೇಂ ಸಂಸಾರದ 
ಮೊ ಕ್ಷದ ಪಕ್ಷದ ಸಾರೇತರಸುಖಮನೀಶ ನಿನಗಾರ್‌ ಪೇಟ್ವಿರ್‌ .. . 
ಎಂದು ಪರಮನಂತಃಕರಣಜಾತಮನನುವಡಿಸಿ ಮಾಣ್ಚರ್‌ (ಶಾಂತಿಪು. 
೮-೧೧೮, ೧೧೯ ವ); ಅನುವಡಿಸಿ (ಪಾಠಾಂ. ಅನುವರಿಸಿ] ಧರ್ಮಮಂ | 15 
ಶಿವಿಗಿನಿದಾಗೆ ಪರತ್ರೆಗಿದುವೆ ಹಿತಮೆನಿಸಿದ ಮಾತನೆ ನುಡಿವರ್‌ (ಸಮಪ. 
೫-೩೪); ಅನು ವಡಿಸಿ ವಾಲಾಗ್ರದಗ್ರಮುಕ್ತಾಫಲಿತನೆನಿಸೆ ಕೈಲಾಸ 
ಪಾಂಡುರಗೋಪತೀರೂಪನೆನಿಪಂತೆ ಗಿರಿತಟದಿ ವೀರಮಾರುತಿ ತೋರ್ದ 
ನದ್ಭು ತಾನೇಶದಿಂದ (ವೆಂಕಾರಾ, ೫-೧-೧೧) ; ಪೊಡವಿಗತಿಗೀ ನಿನ್ನ 
ಆಡಿಯ ಗತಿಯನುವಡಿಸು ತಡೆಮಾಡದಿರು ಸಾಗು ಎಲ್ಲ ಸರಿಯಹುದು |20 
(ವಿಸೀಗೀ. ೫೫-೧೭). [ಅನ್ನು + ಪಡ್ಕು * -ಇಸ್ಕು] 

ಅನುವಡೆ (ಕ್ರಿ). ಕ್ರಮವಾಗು; ಅನುಕೂಲ ಹೊಂದು; ಅಂದ 
ವಾಗು : ನನೆಗಣೆಯಿಂದೆಚ್ಚು ತಣಿಯದಂಗಜನಾವನಿತೆಯನಿಟ್ಟ ನಲ್ಲಿ | 
ಗೆಯ ಮಿನುಗುವ ಪೆಟ್ಟಲ ಗುಂಡೆನಲವಳ ಮುಂದನುವಡೆದಿರ್ದುದಾ 
ಚೆಂಡು (ಕುರಾಸಾಂ. ೩೧-೧೨೨). [ಅನ್ನು * ಪಡೆ) 

ಅನುನತ್ಸರ (ನಾ). ೧. ವರ್ಷದ ಅಧಿಪತಿಯಾದ ಪರಮಾತ್ಮನಿಗೆ 
ಒಂದು ಹೆಸರು: ವರ್ಷಕ್ಕೆ ನಿಯಾಮಕನಾದ ಪರಮಾತ್ಮನಿಗೆ ಅನುವತ್ಸರ 
ನೆಂದು ಹೆಸರು (ಹಸಾರ. ೫-೪೦ ಅಡಿಟ). ೨. ಐದು ವರ್ಷಗಳಿಗೊಮ್ಮೆ 
ಬದಲಾಯಿಸಿ ಹೊಸದಾಗಿ ಮೊದಲಾಗುವ ಬಾರ್ಹಸ್ಸತ್ಯಮಾನ | 
ಸಂವತ್ಸರಗಳಲ್ಲಿ ಐದನೆಯದು. [ಸಂ.] 

ಅನುವದನ (ನಾ). ಮುಖಕ್ಕೆ ಎದುರಾದ ಮುಖ. "ಅನುವದನ]| 
ಚುಂಬನ? ಪರಾ. [ಸಂ.] 

ಅನುವದನಚುಂಬನ (ನಾ). ಬಾಯಿಗೆ ಬಾಯಿಟ್ಟು ನಾಲಗೆಗೆ 
ನಾಲಗೆ ಸೋಕುವಂತೆ ಮುತ್ತಿಡುವುದು: ಮೊಗದೊಳ್‌ ಮೊಗವತ್ತಿಸಿ 
ಸೊಗಸೊಗೆವಿನನೋರೊರ್ವರಾಕ್ಷಣದೆ ನಲ್ಲರ್‌ ನಾಲಗೆಗಳನೊಂದಿಸಿ 
ಪೋರಿಪ ಬಗೆ ನೆಗಳ್ದನುವದನಚುಂಬನಂ ತಾನೆನಿಕುಂ (ಮನ್ಮವಿ. ೧೨-೧೩). 

[ಅನುವದನ * ಚುಂಬನ] 

ಅನುವದಿಸು (ಕ್ರಿ). ೧. ಹೇಳಿಕೊಟ್ಟ ಹಾಗೆ ಹೇಳು, --ಉಚ್ಚರಿಸು: 
ಮುನಿಜನದೋದಿಸಿದೋಜೆಯೊಳನುವದಿಪುದಿದೊಂದೆ ಕೊಂಡೆಕುಂದಾ 
ನ್ವಯ ನಂದನವನ ಶುಕಂ (ಆದಿಪು. ೧-೧೪) ; ಜನಪತಿಗಳ್‌" ನುಡಿಯಲ್‌ 
ಮಾರ್ದನಿಯಂತನುವದಿಸಿ ಬರ್ದುಕಲೊಲ್ಲದೆ ಮಾರ್ಕೊಂಡನುಚಿತಮಿ 
ದೆಂದು ಮಾಣಿಪ ಮನುಜೋತ್ತಮರೆಲ್ಲಿಯಾನುಮಿರ್ಪರ್‌ ಜಗದೊರ೯ | 
(ಕಾದಂಪೂ. ೫೪೨). ೨. ವ್ಯಾಖ್ಯಾನ ಮಾಡು: ಪೂರ್ಪಪಕ್ಷದ ಪಕ್ಷ 

ಸಿದ್ಧಿಯ ವಿಸ್ತಾರಕ್ಕವಕಾಶಮಪ್ಪಂತು ನುಡಿದು ಮಾಣ್ಣರಸನ ಸ 

ಸವಿಸ್ತಾರಮನುವದಿಸಿ (ಶಾಂತಿಪು. ೨-೩೫ ವ). ೩. ಕೂಡಿ ಮಾತನಾಡು; 

ಸಂಭಾಷಿಸು: ದುಷ್ಪರೊಳಾಡೆನವರೊಳನುನದಿಸೆನನರ ಕಂಡರಾನು 


10 


25 


30 


35 


40 


;45 


ಅನುವರ್ತ 


ಷ್ಟ 


ಇದಿರೆಳ್ಲು ಕೈಮುಗಿದಲ್ಲಿಂದ ತೊಲಗಿ ದೂರದೊಳಿಹೆನತಿಭೀತಿಯಿಂದ 
(ಕುರಾಸಾಂ. ೧-೫೭). ೪. ಹೇಳು; ನಿರೂಪಿಸು : ಅನುವರೆದೊಳ 
ಗಳಿವೆನಗಾರಿಂದದನನುವದಿಸೆನ್ನೊಡನೆಂದು (ಕುರಾಸಾಂ. ೩೯-೪೩); 
ಮುಂದೀತನೆ ನುಡಿದವೊಲು ಬೇಜಕ ಭೂಮಿಯನನುವದಿಸಿ ಕೊಡುವುದೆ 
ಉಪಾಯವುಯೆಂದರಾ ನೃಪರು (ಸಾಳ್ವಭಾ. ೨೨-೩೧) ; ತಂದೆ ತಾಯಿ 
ಗಳೊಡವುಟ್ಟದರತ್ತೆ ಮಾವಂದಿರು ಸಕಲ ಬಾಂಧವರು ಕುಂದದೆ ನಲ್ವೆಂಡಿರ 
ಕೂರ್ತುಪಚರಿಪಂದವನನುವದಿಸುವೆನು (ಹದಿಬ. ೫-೩). ೫. ಭಾಷಾಂ 
ತರಮಾಡು : ಅದೇ ಮೂಲವನ್ನು ಅನುವದಿಸಿದ ಕಥಾಂಶವು ಗಾತ್ರದಲ್ಲಿ 
ಹಿರಿದು ಗುಣದಲ್ಲಿ ಕಿರಿದು (ತವನಿ. ೧೮೪). [ಅನುವಾದ + -ಇಸ್ಕು] 

ಅನುವರೆ (ನಾ). ಯುದ್ಧ; ಕಾಳಗ: ಹರಿಬಲದಿಂ ಪಾಂಡವರನುವರಮಂ 
ಪೊತ್ತಿಸಿದರೆನ್ನೊಳ್‌ (ಪ ೨ ಪ ಭಾ. ೧೦-೬); ಅನುವರದೊಳ್‌ ಸಿಲ್ಕಿದನಂ 
ಜನಪತಿಗಳ್‌ ಭಂಗವಡಿಸಲಾಗದು (ದಶಕು. ೨-೩೨) ; ಅನುವರದೊಳಗೆ 
ತಲೆಗಾಯಿದನ ದುರ್ಭಿಕ್ಷದಲಿ ಸಲಹಿದನ ... ಮಜಕಿದವನಿಳಿವನೈ ಕುಲ 
ಕೋಟ ಸಹಿತ ಮಹಾಂಧ ನರಕದಲಿ (ಕುವ್ಯಾ ಉ. ೩-೪೨); ಅನುವರ 
ದೊಳಿಂದು ಶೌರಿಗೆ ವಿಮುಖನಾಗಿ ನೀಂ ಬಂದೆಯಾದೊಡೆ ಮಾವನ ಮನೆ 
ಯೊಳಾಂ ತಲೆಯೆತ್ತಿ ನಡೆನೆನೆಂತು (ಜೈವಿಭಾ. ೧೧-೬). (ಸಂ. ?] 

ಅನುವರ, (ನಾ). ಕಷ್ಟ; ಸಂಕಟ: ಎಲೆ ಮಗನೆ ನಿನಗೆ ಬಂದನುವರವ 
ನುಸುರು ಮಣಕ ಬೇಡೆಂದು ಕಟ್ಟುಮ್ಮಳಂಗೊಂಡು ಬೆಸಗೊಂಡ ತಾಯೊ 
ಡನೆ (ಸಮ್ಯಕೌ. ೯-೧೫) ; ಒಳ್ಳೆಯ ನೆರೆಯಿದ್ದರೆ ಆಪತ್ತು ಅನುವರಕ್ಕೆ 
ಒದಗುತ್ತಾರೆ (ರೂಢಿ). [ಆ ಸಂ. ಅನಿವಾರ್ಯ] 

ಅನುವರಭೂಮಿ (ನಾ). ಯುದ್ಧಭೂಮಿ; ರಣರಂಗ: ಅನುವರ 
ಭೂಮಿ [ಪಾಠಾಂ. ಭೂವಿ]ಗೆ ಬಲವಾಹನನುಂ ರವಿಹನುಮನುಂ 
ಪ್ರಚಂಡಾರಿಯುಮುಗ್ರನುಮಾದಿಯಾಗೆ ಖೇಚರರನೇಕ ವಾಹನಮನೇಜನ 
ನಡೆದರನೇಕರ (ಪಂರಾಮಾ. ೧೩-೩೦). [ಅನುವರ್ಮ * ಭೂಮಿ] 

ಅನುವರಿ "ಅನುವ ನೋ. 

ಅನುವರಿಸು (ಕ್ರಿ). ೧. ಆಲೋಚಿಸು; ಭಾವಿಸು: ಪರಮ ಹರುಷದಲಾ 
ಮುನಿಪನಾದರಿಸಿ ಬಳಿಕ ವಿದೇಹಭೂಪನ ಚರರ ಕಳುಹಿದ ಮನದೊಳನು 
ವರಿ[ಪಾಠಾಂ. ವದಿ, ಸರಿ]ಸಿದನು ಜಾನಕಿಯ ನರಚರಿತ್ರದ ರಾಮಚಂದ್ರಗೆ 
ಪರಿಣಯನ ಮಾಳ್ಬುಜ್ಜುಗವ ನಿರ್ಧರಿಸಿ (ತೊರರಾ. ೧-೧೨-೩). ೨. ಆದ 
ರಿಸು; ಗೌರವಿಸು : ಜನಕನಂ ಕೊಂದವಂ ಪಾಪಿಯಲ್ಲವೆ ತನ್ನನನುವರಿಸ 
ದಪ್ಪಳಿಸು ಗದೆಯೊಳೆಂದೆಆಗಿದಂ ಪಾರ್ಥಿ ಭೀಮನ ಪದದೊಳು(ಜೈಮಿಭಾ- 
೨೪-೫೫). ೩. ಆರೋಪಿಸು : ಬಯಸಿದು ಬೇಡಲೀ ಹೊಮ್ಮ ಆ%£ರೆಯ 
ಲನಗುಣವ ಅನುವರಿಸಿ ಮಾತಾಡುವುದು ನಿನಗನುನಯನೆ (ತೊರರಾ. 
೩-೮-೪೦). ೪, ಅನುಸರಿಸಿ ನಡೆ; ಪ್ರತಿಪಾಲಿಸು. 

[ಅನುವರಣ್ಯ + - ಇಸ್ಕು] 

ಅನುವರ್ಣನ (ನಾ). ವಿವರಣೆ; ನಿರೂಪಣೆ; ಕುರಿತು ಮಾಡುವ 
ವರ್ಣನೆ: ಇದು... ಕವಿರಾಜಮಾರ್ಗಡೊಳ್‌ ದೋಷಾದೋಷಾನು 
ವರ್ಣನ ನಿರ್ಣಯಂ ಪ್ರಥಮ ಪರಿಚ್ಛೇದಂ (ಕವಿರಾ. ೧-೧೪೯ ವ). [ಸಂ.) 

ಅನುವರ್ಣಿಸು (ಕ್ರಿ). ೧. ವಿವರಿಸು; ನಿರೂಪಿಸು; ಅನುಸರಿಸಿ 
ವರ್ಣನೆ ಮಾಡು. ೨. ಬೇರೆಯವರು ಹೇಳಿದುದನ್ನು ಅನುಸರಿಸಿ 
ಹೇಳು; ಅನುಕರಿಸಿ ಮಾತನಾಡು: ನೃಪ ನೀತಿಶಾ ಸಮಂ 
ನೀನಪೂರ್ವಮಂ ನುಡಿಯೆ ಮತ್ತದನನುವರ್ಣಿಪನ ನುಡಿಗಳ್‌ ಪ್ರತಿ 
ಧ್ವನಿಯ ಪೋಲ್ವೆಗಳ ನಿನ್ನ ನುಡಿಗೆ ಸಮನಾದಪುದೇ (ಶಾಂತಿಪು. ೨-೩೬). 

[ಅನುವರ್ಣನ + - ಇಸ್ಕು] 

ಅನುವರ್ತ (ನಾ). ತಡೆ; ಅಡ್ಡಿ: ಧರ್ಮಾರ್ಥರಾಗಿಹ ಯಕ್ಷರಿದಕನುವರ್ತ 

ಬರದೊಲ್‌ ಕಾಯ್ಯುದು (ಬಿಜ್ಜಪು. ೪-೧೩). [ಆ ಸಂ. ಅನುವಾರಿತ ?) 


ಅನುವರ್ತನ 


ಅನುವರ್ತನ, ಅನುವರ್ತನೆ (ನಾ). ೧. ಅನುಸರಿಸಿ ನಡೆಯುವುದು; 
ಒಬ್ಬರ ಇಷ್ಟದಂತೆ ನಡೆದುಕೊಳ್ಳುವುದು; ವಿಧೇಯತೆ ; ಅನು 
ಸರಣೆ : ಮಹಾರಾಜರ ಅನುವರ್ತನಮಾಡುವುದರಲ್ಲಿಯೇ ಎಲ್ಲರ ಹಿತವೂ 
ಅಪ್ಪಣೆ ಪಾಲಿಸುವುದರಲ್ಲಿಯೇ ಎಲ್ಲರ ಆನಂದವೂ ಇರುವನೆಂದು ನಾನು 


ಪ್ರತಿಜ್ಞಾಪೂರ್ವಕವಾಗಿ ಹೇಳುವೆನು (ತುಳಸಿ. ೧೯೩). ೨. ಸಮ್ಮತಿ| 5; 


ಸೂಚಿಸುವುದು; ಒಪ್ಪಿಗೆ ಕೊಡುವುದು. ೩. ಪರಿಣಾಮ; 
ಫಲಿತಾಂಶ. ೪. [ವ್ಯಾಕ] ಹಿಂದಿನ ಸೂತ್ರದಲ್ಲಿ ಹೇಳಿದ್ದು ಪ್ರಕೃ 
ತಕ್ಕೂ ಅನ್ವಯವಾಗುವುದು; ಅನುವೃತ್ತಿ. ಅನುವರ್ತನೆ: | 
ದದಪಂಗಳ್ರರಮಾದ ಎಂಬುದನುವರ್ತನೆ (ಶಮದ. ೨೩೮ ಟೀ). [ಸಂ.] 

ಅನುವರ್ತನೆ "ಅನುವರ್ತನ' ನೋ. 

ಅನುವರ್ಶಿ..(ನಾ). ೧. ಅನುಸರಿಸಿ ನಡೆಯುವವನು; ವಿಧೇಯ 
ನಾದವನು; ಹೊಂದಿಕೊಂಡು ನಡೆಯುವವನು : ಅನುಸಾಲ್ವ 
ಪ್ರದ್ಯುಮ್ನ ವೃಷಕೇತು ಯೌವನಾಶ್ಚನ ತನಯ ನೀಲಧ್ವಜರ್‌ ನರಂಗಿವ 
ರೈನರನುವರ್ತಿಗಳ್‌ (ಜೈಮಿಭಾ. ೧೫-೬). ೨. ಹೋಲುವಂಥ ವಸ್ತು 
ಅಥವಾ ವ್ಯಕ್ತಿ. "ಕಮಲಾನುವರ್ತಿ' ಪರಾ. 

(ಸಂ. ಅನುವರ್ತಿನ್‌] 

ಅನುವರ್ತಿಸು (ಕ್ರಿ). ೧. ಅನುಸರಿಸಿ ನಡೆ; ವಿಧೇಯವಾಗಿ ನಡೆ: 
ಪ್ರಬಲರಂ ದುರ್ಬಲರು ಆನುವರ್ತಿಸುವರು (ಸೌಗಂಧಿ. ೨೫೫-೧೬) ; 
೪.,, ಈ ಮಂದಮತಿಯನ್ನು ಅನುವರ್ತಿಸುವ ರಾಜರಿಗೋಸ್ಕರ ನಾನು 
ವೃಥೆಪಡುತ್ತೇನೆ' (ಭೀಸ್ಮಚ. ೧೩೯); ಸುಲ್ತಾನ ಮಹಾಶಯರೇ 
ನ್ಯಾಯದಿಂದ ಅನುವರ್ತಿಸಿರಿ (ಹಿಂಕಿರು. ೬೫). ೨. ಮಾಡು; ನೆರವೇ 
ರಿಸು: ತರಣಿ ಸಂಧ್ಯಾ ಸಮಯ ಕರ್ಮಾಂತರವನನುವರ್ತಿಸಲು [ಪಾಠಾಂ. 
ನಿರ್ವರ್ತಿಸಲು] ಪಶ್ಚಿ ಮಶರಧಿಗಿಳಿದನು (ತೊರರಾ. ೬-೧೭-೪೬). 
೩. [ವ್ಯಾಕ] ಹಿಂದಿನ ಸೂತ್ರದಲ್ಲಿ ಹೇಳಿದ್ದು ಅನ್ವಯವಾಗಿ 
ಬರು; ಅನುವೃತ್ತಿಯಾಗಿ ಬರು : ಅಲ್ಲಿ ಮೊದಲ್‌ ಪೇಟ್ಡ ತಾನ್‌ 
ನೀನ್‌ ಅನೆಂಬ ಪುರುಷತ್ರಯಕ್ಕೆ ಏಕಾನೇಕವಚನದೊಳ್‌ ಅಮ್‌ ಆರ್‌. 
ಆಯ್‌ ಇರ್‌ ಎನ್‌ ಎವುಗಳಕ್ಕುಂ ಎಂಬುದನುವರ್ತಿಸೆ ಪದಮಕ್ಕುಂ 
(ಶಮದ. ನ. ೨೬೩ ವೃತ್ತಿ). [ಅನುವರ್ತನ + -ಇಸ್ಕು] 

ಅನುವಶ (ಗು). ಅಧೀನನಾದ ; ಹೇಳಿದಂತೆ ಕೇಳುವ : ಅನುಜಂ ರಿಪು 
ದುಸ್ಸಹತೇಜನನುವಶಂ ತಾನೆ ನಡೆಪುತಿಕೆ... ಸೊಗಯಿಸಿದಂ (ಶಾಂತಿಪು. 
೨-೩). [ಸಂ.] 

ಅನುವಶೆ (ನಾ). ಅಧೀನಳು; ಹೇಳಿದಂತೆ ಕೇಳುವವಳು : ಅನುನಯ 
ಶತಂಗಳಂ ನುಡಿದನುವಶೆಮಾಡಲ್‌ ವಿಯಚ್ಛ್ಚರೇಂದ್ರನುಮೇನಾರ್ತನೆ | 
(ಸಂರಾಮಾ. ೯-೧೭೯). (ಸಂ. ಅನುವಶಾ] 

ಅನುವಸಥ (ನಾ). ಆವಾಸಸ್ಥಳ; ಮನೆ: ಚ್ಯುತಯಾಥಾಸಂಖ್ಯಾರ್ಥ 
ಪ್ರತೀತ ದೋಷಾನುವಸಥಮೆಂದಣಕಿಗೆ ಬುಧರ್‌ (ಕವಿರಾ. ೧-೮೬). 

(ಸೆಂ. ?] 

ಅನುವಣ, ಅನುವರಿ (ಕ್ರಿ). ಕ್ರಮ ಅಥವಾ ರೀತಿಯನ್ನು ತಿಳಿ; 
ಔಚಿತ್ಯವನ್ನು ಅರಿ: ಅಂತನುವಜಕಿದೊಸಗೆಯೊಳಮರರಾಜನುಂ 
ಸನಾಭಿಗಳ್ಳೆರಸು ನಾಭಿರಾಜನುಂ ಬಂದು... ಪಾಣಿಗ್ರಹಣಂಗೆಯಿಸಿದಾ | 40 
ಗಳ್‌ (ಆದಿಪು. ೮-೨೨ ವ); ಮೂಜಗಭರಿತನನುವಜಯದಲ್ಲಿರ್ದನೆಂಡು 
ಮುದ್ರಿಸಿ ಹೂಡಿ ನಡೆಗೊಂಡರು (ಸಿದ್ಧರಾ. ೯-೧೨); ಯುವತಿಯನು 
ನುಡಿಸಲೈ ನೋಳ್ಪನು ತವಕದನುವಜಾದಪ್ಪಿ ಮೊಗಗೊಡೆ ಪವಣಜೀದು 
ಚುಂಬಿಸುತೆ ಇಂದುಟಸುಧೆಯನೊಸೆದೀಂಟ (ಸಾಳ್ವಭಾ. ೪-೧೦); 
ಫೇತನಗಳಿಗೆ ಕುದುರೆಗಳಿಗೊಂದೇಬಾರಿ ತಾಕುವವೊಲನುವಟೀತು ತೆಗೆ 
ದೆಚ್ಚು (ಕೋಗಯ. ೨೧-೧೯) ; ಅನುವಜ೨ಯೆ ಕೆಳೆಯನೊಳ್‌ ನಿವರಿಸಿದಂ 


10 


15 


20 


25 


30 


35 


೨೬೩ 


ಅನುವಾದ 


| (ಚಿಕವಿ. ೪-೧೬೪). ಅನುವರಿ: ಅನುವರಿಯದಿಂತು ಕೊರಚಾಡಿದಿಕಿ 
| (ಮಹಾವಿ. ೪-೧೦೧). [ಅನ್ಮು + ಅಜನ] 
| ಅನುವಾಕ (ನಾ). ೧. ಬೇರೊಬ್ಬರು ಹೇಳಿದುದನ್ನು ಅನುಸರಿಸಿ 
|. ಉಚ್ಚರಿಸುವುದು. ೨. ವೇದಗಳಲ್ಲಿನ ಒಂದು ಪ್ರಕರಣ, -- 
ವಿಭಾಗ; ಅಧ್ಯಾಯ ; ಖುಗ್ರೇದ ಯಜುರ್ಮೇದಗಳಿಂದ ಮಂತ್ರ 
i ಗಳನ್ನು ಆಯ್ದು ಕೂಡಿಸಿ ನಿರೂಪಿಸಿದ ಒಂದು ಅಧ್ಯಾಯ, -- 
ಪ್ರಕರಣ: ಮತ್ತಮಾ ವೇದದೊಳೆ ಯಜ್ಞ್ಞಾನುವಾಕದೊಳ್‌ ಉತ್ತಮಾ 
ಗ್ನಿಯೆ ನಿನಗೆ ರುದ್ರನೇ ರಕ್ಷಕೆಂ (ಆರಾಚ. ೩-೨೮) ; ಅವುಗಳನ್ನು ೧೦ 
ಮಂಡಲಗಳಾಗಿಯೂ, ಪ್ರತಿಮಂಡಲವ ನ್ನು ಅನುವಾಕ, ಸೂಕ್ತ 
ಮುಂತಾದ ವಿಭಾಗಗಳಾಗಿಯೂ ಅಧ್ಯಯನಮಾಡುತ್ತಾರೆ (ಭಾಇಸ್ರ. ೨೯). 
೩. ಬ್ರಾಹ್ಮಣಗಳ ಮಂತ್ರಗಳನ್ನು ಉದಾಹರಿಸುವ ವಚನ ಸಮು 
ದಾಯ, (ಆ ಸಂ. ಅನುವಚ್‌] 
ಅನುವಾಚಿಸು (ಕ್ರಿ). ಕ್ರಮವಾಗಿ ಓದು : ವಿನಯವತ್ತಳೆಯಂ ವಿಪ್ರೋ 
ತ್ತಮನದನಂತರ್ಗತಚಿತ್ತದೊಳಿಂತೆಂದು ತನ್ನೊಳನುವಾಚಿಸಿದಂ 
(ಸುಕುಮಾ. ೨-೪೯). [ಅನುವಾಚನ್ಯ * -ಇಸ್ಕು] 
ಅನುವಾತು (ನಾ). ಹಿತವಾದ ಮಾತು: ಅನಿತುಂ ತಪ್ಪಂ ಸೈರಿಪಳನು 
ವಾತಂ ಪೇಟ್ವಳನಿಬರ್ಗಭಯಮನೀವಳ್‌ (ಚಿಕವಿ. ೪-೧೧). 
ಅನುವಾತುವಣ್‌ - ಹಿತಕರವಾದ ಮಾತೆಂಬ ಹಣ್ಣು : ಬಿನಯದ 
ಬಿತ್ತು ಬಿನ್ನಣದ ಪೆರ್ಮೊಳೆ ಬಿಜ್ಜೆಯ ಬೇರ್‌ ವಿವೇಕದೊಳ್ಳೊನರ್‌ ... 
ಆನುವಾತುವಣ್ಣ ಬಿಣ್ಣೊನೆಯೆನೆ ಚಿಕ್ಕದೇವನೆಸೆದಂ (ಅಪ್ರತಿ. ೧೬-೪೧). 
| [ಅನ್ಮು + ಮಾತು] 
ಅನುವಾದ (ನಾ).೧. ಬೇರೊಬ್ಬರು ಹೇಳಿದುದನ್ನು ಅನುಸರಿಸಿ ಹೇಳು 
ವುದು; ಅನುಕರಣೋಚ್ಚಾರಣೆ : ಅನುಕರಣದೊಳೊಂದಿದ ಮಾತಿ 
ನಲ್ಲಿ ನಿರ್ದೋಷಮಾಗೆ ಸಲ್ಲುಂ ಪೇಟಕ್ಲಿಂತಿನಿತುಂ ಸ್ವರೂಪಕಥನದೊಳನು 
ವಾದಂ ಭಿನ್ನ ಶಬ್ದಮಪ್ಪು ದಜಕಿಂದಂ (ಕಾವ್ಯಾವ. ೪೫೨). ೨. ಮೊದಲೇ 
ಸಿದ್ಧವಾದ ವಿಷಯವನ್ನು ಮತ್ತೆ ನಿರೂಪಿಸುವುದು: ಅರ್ಥವು 
| ಬೇರೊಂದು ಪ್ರಮಾಣದಿಂದ ತಿಳಿದುಬರುವುದರಿಂದ ಇದು ಅನುವಾದವು 
(ಬ್ರಹ್ಮಭಾ. ೫೦೧ ಟ). ೩. ಯಾವುದಾದರೊಂದು ಶಬ್ದವನ್ನು 
ಪ್ರಯೋಗಿಸುವುದು, --ಬಳಸುವುದು : ಇಂದ್ರಿಯಾನುವಾದದಿಂದ 
ಸಂಜ್ಞೆ ಪಂಚೇಂದ್ರಿಯಂಗಳ್ಗೆ ಸಮ್ಯಕ್ತೃತ್ರಿತಯಮುಂಟು ಉಳಿದುವಕ್ಕಿಲ್ಲ 
(ತಸೂವೈ. ೧೧) ; ಸಮ್ಮಕ್ತ್ವಾನುವಾದದಿಂ ಕ್ಸಾಯಿ ಕ ಸಮ್ಯಗ್ಬ್ಯೃಷ್ಟಿ 
ಗಳೊಳ್‌.... ಅಂತರಮಿಲ್ಲ (ತತ್ತ್ವಪ್ರ. ೪೪). ೪. ಅರ್ಥವು ಸ್ಪಷ್ಟ 
ವಾಗುವಂತೆ ವಿವರಿಸುವುದು; ವ್ಯಾಖ್ಯಾನ: ಶ್ರೀ ಶಾಸ್ತ್ರಿಗಳವರು 
ಕುಮಾರವ್ಯಾಸ ಭಾರತದಿಂದ ಕಾವ್ಯವಾಚನ ಮಾಡುತ್ತಾರೆ. ಶ್ರೀ ಭಟ್ಟರ 
ಅನುವಾದವೂ ಉಂಟು (ರೂಢಿ). ೫. ಯಾವುದಾದರೂ ಗ್ರಂಥವನ್ನು 
ಮೂಲದ ಅಭಿಪ್ರಾಯಕ್ಕೆ ಕುಂದಿಲ್ಲದಂತೆ, ಏರುಪೇರುಗಳಿಲ್ಲ 
ದಂತೆ ಸಂಗ್ರಹಿಸಿ ಹೇಳುವುದು. ೬. ಹಾಗೆ ಮಾರ್ಪಡಿಸಿ ಹೇಳಿದ 
ರೂಪ; ಭಾಷಾಂತರ: "ರಾಮವರ್ಮ ಲೀಲಾವತಿ? ಯು ಷೇಕ್ಸ್‌ 
ಪಿಯರ್‌ ಕಪಿಯ "ರೋಮಿಯೋ ಆಂಡ್‌ ಜೂಲಿಯಟ್‌? ಎಂಬ ನಾಟಕದ 
ಕನ್ನಡ ಅನುವಾದ (ರೂಢಿ) ; ರವೀಂದ್ರನಾಥ ಠಾಕೂರರ "ಗೀತಾಂಜಲಿ? 
ಬಂಗಾಳಿಯಿಂದ ಇಂಗ್ಲೀಷಿಗೆ ಅನುವಾದವಾಗಿದೆ (ರೂಢಿ). ೩, ಒಪ್ಪಿಗೆ; 
ಸಮ್ಮತಿ : ಮಂಗಳದೇವಿಯ ಗುಡಿಗೆ ಅರ್ಚನೆಗಾಗಿ ನಿನ್ನ ತಾಯಿಯೊಡನೆ 
ತೆರಳಲು ಅನುವಾದವನ್ನು ಪಡೆದರೆ ಸಾಕು (ಅಮಾನಂ. ೨೪೮). 
`ಅನುವಾದಮಾಡು- ಭಾಷಾಂತರ ಮಾಡು : ಹೊಸದಾಗಿ ಬಂಗಾಳೀ 
ಮೂಲವನ್ನಿಟ್ಟು ಕೊಂಡು ಅನುವಾದಮಾಡಿದ್ದೇನೆ (ನಿಬಂಧ. ಮು. Xv). 


[ಸಂ.] 


ಅನುವಾದಕ 


ಅನುವಾದಕೆ (ನಾ). ಅನುವಾದ ಮಾಡುವವನು: ಅನುವಾದ ಹಗುರ | 


ವಾದ ಕೆಲಸವಲ್ಲ, ಅನುವಾದಕನ ಸಮಸ್ಯೆಗಳು ಹಲವಾರು ಎಂಬುದನ್ನು 
ಮರೆಯಬಾರದು (ಸಾಹಿಪ್ರ. ಮು. x೪1). [ಸಂ] 
ಅನುವಾದಕತ್ವೆ (ನಾ). ೧. ಅನುವಾದಕನಾಗಿರುವುದು; ಅನು 
ವಾದಕತನ. ೨. ಮೊದಲೇ ಇದ್ದುದನ್ನು ಹೊಸದಾಗಿ ಹೇಳು 
ವುದು; ಪುನರುಕ್ತಿ: ಸಿದ್ಧವಸ್ತುವು ಪ್ರತ್ಯಕ್ಪಾದಿಗಳಿಗೆ ವಿಷಯವಾಗು 
ವುದರಿಂದ ಶಾಸ್ತ್ರಕ್ಕೆ ಅನುವಾದಕತ್ವವು ಬರುವುದೆಂಬ ದೋಷವನ್ನು ಇಲ್ಲಿ 
ಪೂರ್ವಪಕ್ಷಿಯು ತೆಗೆದಿರುತ್ತಾನೆ (ಬ್ರ ಹ್ಮಭಾ. ೨೨ ಟೀ). [ಸಂ.] 
ಅನುವಾದ ಚಿಹ್ನೆ (ನಾ). ಉದ್ಭರಿಸಿದ ಭಾಗಗಳನ್ನು ಸೂಚಿಸಲು 
ಒಂದು ಕಡೆ ಶಲೆಕೆಳಗಾಗಿಯೂ ಇನ್ನೊಂದು ಕಡೆ ನೆಟ್ಟಗೂ 
ಹಾಕುವ ಅಲ್ಪವಿರಾಮಗಳು; “” ಮತ್ತು "' ಗುರುತು 
(Comma. ಇಂಕನಿ). [ಅನುವಾದ * ಚಿಹ್ನೆ) 
ಅನುವಾದಿ (ನಾ). ೧. ಅನುಸರಿಸುವಂಥದು ; ಹೊಂದುವಂಥದು; 
ಅನುಗುಣ : ನಯನುಳವಟ್ಟ ಜೀನೆಯಳವಟ್ಟ ಧಕೋತ್ತರತಂತ್ರಮಪ್ಪ 
ತಂಶ್ರಿಯೊಳನುವಾದಿಯಾಗೆ ಪೊಸಮೂರqನೆ ರಂಜಿಸೆ... ವೀಣಿಯಂ 
ಮಿಡಿದಳ್‌ (ಶಾಂತಿಪು. ೯-೧೮೭). ೨. ಅನುವಾದ ಮಾಡುವವನು. 
೩. [ಸಂಗೀತ] ವಾದಿ, ವಿವಾದಿ, ಸಂವಾದಿ, ಅನುವಾದಿ ಎಂಬ 
ನಾಲ್ಕು ಬಗೆಯ ಸ್ವರಗಳಲ್ಲಿ ಒಂದು. [ಸಂ. ಅನುವಾದಿನ್‌] 
ಅನುವಾದಿಸು (ಕ್ರಿ). ೧. ನಿರೂಪಿಸು; ಹೇಳು: ಆದಿಕವಿ ಪಂಪನೆಂ 
_ದನುವಾದಿಸಿ ವಾದಿಸಿ ವಿರೋಧಿ ವಿಸರೀತತೆಯಿಂದೋದೆ (ಧರ್ಮ ನಾ. 
೧-೩೬). ೨. ಭಾಷಾಂತರಿಸು : ಬೃಹತ್ಯಥೆಯನ್ನು ಪೈಶಾಚಿಭಾಷೆಯಿಂದ 
ಸಂಸ್ಕೃತಕ್ಕೆ ಅನುವಾದಿಸಿದ್ದು ಬಹುದೊಡ್ಡ ಕಾರ್ಯ (ಕಸಾಚ. ೧೭). 
೩. ಪ್ರತಿಯಾಗಿ ವಾದಮಾಡು : ಅವಳೊಡನನುವಾದಿಸಿದನಿಂತೆಂದು 
(ರಾಮಚ. ೨೫-೮೭). [ಅನುವಾದ + -ಇಸ್ಕು] 
ಅನುನಾದಿಸ್ವರ (ನಾ). [ಸಂಗೀತ] “ಸಂವಾದಿತ್ವ (೧೦೧೩೦೧೩೧೦೮) ಮತ್ತು 
ವಿವಾದಿತ್ವ (68550782205) ಎರಡೂ ಇಲ್ಲದಿರುವ ಸ್ವರಗಳೇ ಅನುವಾದಿ 
ಸ್ವರಗಳು (ಸಂಗೀಚಂ. ೨೦). [ಅನುವಾದಿ * ಸ್ವರ] 
ಅನುನಾನ್‌ (ಕ್ರಿ). ಹಿತವಾಗು; ಸೊಗಸಾಗು : ಫೊಳಿವಳಿಕಂ ಪೊದಲ್ಲ 
ಕದಪಂದದ ಕುಂದಣದೋಲೆ ನೀಳ ಕಣ್ಮೆಳನಗೆ ಮುದ್ದುವಾಯ್ಡೆಜಕಿ 
ಸುಧಾರಸಧಾರೆ ಕಡಂಗಿ ಫೊಂಗಿಪಾಯ್ದೂಲಟಕಿವನುವಾಂತ ಮಾತಿನೆಸಕಂ 
ಮನಕಂ ಮಸಕಂಗೊಳೆ ಕಣ್ಗೆ ವರ್ಪಳೀ ಲ4ಿತಲತಾಂಗಿ (ಚಿಕನಿ. ೬-೧೮೦). 
[ಅನ್ಮು * ಆನ್‌] 
ಅನುವಾಸರಂ (ಅ). ಪ್ರತಿದಿನವೂ ; ಅನುದಿನವೂ: ಬಯಸಿ ಕುಬೇರ 
ರಕ್ಷಿತ ದಿಗಂಗನೆಯೊಳ್‌ ರವಿಪೋಗಿ ಕೂಡಲಟಸ್ತಿಯೊಳನುವಾಸರಂ ನೆರೆಯೆ 
ಸೂರ್‌ ಸಮನಾಗಿರೆ (ಶಾಂತಿಪು. ೭-೧೨೬). [ಸಂ.] 
ಅನುನಿಡಿ (ಕ್ರಿ). ಕ್ರಮವನ್ನು ಹಿಡಿ, ಅವಲಂಬಿಸು: ಅನುವಿಡಿದು 
ಗುರುಲಿಂಗ ಜಂಗಮದನುವ ನಿಶ್ಚೈಸುವರು (ಪ್ರಭುಲೀ. ೨೩-೧). 
[ಅನ್ನು + ಪಿಡಿ] 
ಅನುನಿದ್ಧ (ಗು). ೧. ಚುಚ್ಚಲ್ಪಟ್ಟ; ರಂಧ್ರಮಾಡಿದ. ೨. ಸೇರಿ 
ಕೊಂಡ; ಆವರಿಸಿದ ; ವ್ಯಾಪ್ತವಾದ : ಮಾಮಾಂಸೆಯಂತೆ ಭಾವ 
ನಾಸುವಿದ್ಧ ಮುಮಪ್ಪ ನೀತಿಯಿಂ (ಕಾದಂಪೂ. ೬೭೮). ೩. ಕುಂದಣ 
ದಲ್ಲಿ ಕಟ್ಟದ, ಕೆತ್ತಿಸಿದ. [ಸಂ.] 
ಅನುವಿಧಿಸು (ಕ್ರಿ). ಮುಖ್ಯ ವಿಧಿಯ ಜೊತೆಗೆ ಬೇರೊಂದು ವಿಧಿ 
ಯನ್ನು ಹೇಳು : ಮನದೊಳಗೆ ರಾಗತ್ಯಾಗವನೆ ನಿಶ್ಚಯಿಸಿ ಕಾಮ್ಯವ 
ನಾಗಲೆಂದನುವಿಧಿಸಿದಲ್ಲದೆ ವಿಹಿತವಲ್ಲೆಂದ (ಸಿಭಾಗ. ೪-೧೭-೯). 
[ಅನ್ನು * ವಿಧಿಸು] 


೨೬೪ 


ಶಂ 
ಟಾ 


95 


40 


ಅನುವು 


ಅನುವಿಸ್ಕು “ಅನಿವಿಸ್ಕು' ನೋ. 

ಅನುವಿಸ್ಕು, ಅನಿವಿಸ್ಕು (ಕ್ರಿ). ೧. ಅನುನಯದಿಂದ ಕೇಳಿಕೊ; 
ನಯವಾಗಿ ಕೇಳಿಕೊ : ನಿನ್ನನಾನನುವಿಪೆನೆನ್ನ ಮೆ ಯ್ಬಡ ವೊ ನಲ್ಲನ 
ಮೆಯ್ಬಡವೋ ನಿಶಾಕರಾ (ಆದಿಪು. ೧೨-೪೨) ; ಅನುವಿಸಿ ಕರೆದಟಕ್ಕಿಗೆ 
ಸೊರ್ಕಿನ ಸಿಂಧುರಮನಿಲಜವದ ವಾಜಿ ಪದಂಗಾಸಿನ ಪೊಂಗಳಲ್ಲದೀ 
ಯದ ನಿನಗೆಂತುಂ ಲೋಭಮುಂಟಿ ದಾನವಿನೋದಾ (ಲೀಲಾವ. ೪-೪೩). 
೨. ಬಯಸು; ಆಸೆಪಡು ; ಅಪೇಕ್ಷಿಸು : ಗಂಧರ್ವ ನಿವಾಸಕ್ಕನುವಿ 
ಸುನೀ ಮನವಪ್ಪೊಡೆ ತನಗೆ ಮಾಜುವೋ(ದತ್ತೀಗಳ್‌] (ಕಾದಂಉ. 
೨೬೩). ೩, ತಡೆ; ನಿರೋಧಿಸು : ವಿನಯದಿನಾಮಾಭುವನೈಕನಾಥನಂ 
ಸಲ್ಲೆವೆರಸು ಬೇಡುತ್ತಿರೆ ಬಂದನುವಿಸುವ ನಿಮ್ಮ ಮುದುಗಣ್ತನದೊಳಿದೇನ್‌ 
(ಆದಿಪು. ೯-೧೦೬) ; ಮೇಲೆವಾಯ್ಡು ಬಯ್ದನುವಿಸಿ ಕಾಡಿ ನೋಡಿ ತಿಳಿ 
ದಟ್ಟಜನಿಬುಳಿಗೊಂಡಲಂಪುಗಳ ಕನಸಿನೊಳಂ ಪಳಂಚಲೆವು[ವೆ]ನ್ನೆರ್ದೆ 
ಯೊಳ್‌' (ಪಂಪಭಾ. ೪-೧೦೬) ; ಮನಮನನುವಿಸ [ಪಾಠಾಂ. ಉಪಮಿಸ] 
ಲಾಜದಂತೆಯುಸಿರ್‌ ಮಿಟ್ಟಿ ಗೊಳಿಸುವ ಸವಿಯುಂ (ಲೀಲಾವ. ೧೦-೪೫ವ). 
೪. ವ್ಯಾಪಿಸು; ಹರಡು: ಪವನಸೂನುವನೀಕ್ಷಿಸಿ ಕಣ್ಮಸೋಲ 
ಮಾರ್ದನುವಿಸೆ ಶೋಕಮಂ ಮುಳಿಸುಮು 0 ಮಣಿದು (ಸಂರಾಮಾ. 
೧೧-೭೧); ಚಕ್ರಿ ತನ್ನಂ ಮುನಿಸನುವಿಸೆ ದಿವ್ಯಚಾಪಮಂ ನೀವಿ ಯಶೋ 
ಧನಿ ಜೀವೊಡೆಯಲ್‌ (ನಿ€ಮಿಪು. ೧೨-೨೩೬); ಅನುವಿಪ ಸೊರ್ಕಿನಿಂ 
ಸಿಕನಿನಾದೆ ಪೆಜಳ್‌ ಗಲಪಂ ನೆಗಟ್ಸದಳ್‌ (ಜಗವಿ. ೧೬-೧೧೭) ; ಉತ್ತರ 
ವದಂ ಪರಿಕಿಸುವೆನೆಂಬ ಬಗೆ ಮನಮನನುವಿಸಲ್‌ (ಸಾನಂಚ. ೪-೪). 
೫. ಅಣಿಮಾಡು ; ಸಿದ್ಧಪಡಿಸು: ಅನುರೂಪರನಿವರಂ ಪಡೆದನುರಾಗ 
ಮನಾಗುಮಾಡಿ ಕನಸಿಂ ಕೂಡಲ್ವನುನಿಸುತಿರ್ದಪನ್‌ (ಲೀಲಾವ. ೭-೯೮); 
ನಿನಗೆ ತನ್ನುಂಗುರಗಳ ತಂದು ಕೊಡುವೆವೆಂದನುವಿಸಿ ನಾವು ಬಹಾಗ 
(ಭರಚ. ೪೧-೪೬). ಹಿ, ಹೋಲು ; ಅನುಕರಿಸು : ಅನುವಿಸಿದುದು 
ರಜತಾಚಲದನರ್ಫ್ಯ ಮಣಿ ವಿಕಟಿಕೂಟಿಮಂ ದಶರೆಥರಾಮನ ಮಣಿಮಯ 
ಮಕುಟಂ (ಪಂರಾಮಾ. ೫-೧೩೩); ಮಣಿಮಕುಟಕಾಂತಿ ಪೊದಲ್ಲು ನೀಳ್ದು 
ಮಿಗೆ ಪರ್ವಿ ಶಕ್ರಧನುವನನುವಿಸೆ ಕೆಳರ್ದ ಕೇಸರಿಗಳಂತೆ ನಡೆಯೆಯುಂ 
(ಷಂರಾಮಾ. ೧೪-೧೨೮ ವ); ತನಗೆಯೆ ತಾನಿರ್ಪುದೆನಿಪ ತತ್ತ್ವ ಸುಲೋ 
ಚನದೊಳ೯ ನೋಟ್ಟ್ರಂತನುನಿಸಿ ತೋ ರ್ಪ ೦ ಕನಿ ನಿಜನೇತ್ರತೆಯಂ 
(ಸಂಸಪ. ೪೩-೭೮). ೩, ಸೇರು; ಕೂಡಿಕೊಳ್ಳು ; ಹೊಂದಿಕೊ : 
ಷಟ್ರಿಂಶ[ ದುದ್ಧ]ದ್ಗುಣಂ ಬಿತ್ತರದಿಂದಂ ಸದ್ಗುಣವ್ರಾತದೊಳನುವಿಸೆ 
ಸಮ್ಮಕ್ತ ಪಃಶೀಲಜಾಲಂ ಪೊರೆದಂತೇವಾಸಿ ಭವ್ಮಾಳಿಗತುಳತಪಃಶೀಲಮಂ 
ಮಾಡೆ (ಪುಸ್ಪಪು. ೧-೩); ಆಮ್ರಕೂಷ್ಮಾಂಡಿನಿಯೊಪ್ಪುವ ಮಂ ತ್ರ 
ಮಿದುವೆ ಸಕಳ ವಿಧಾನಕ್ಕನುವಿಸೆ ಪರನಿದ್ಯಾಛೇದನಮಂ ಮಾಟ್ಕುಂ 
(ಖಮದ. ೧೪-೧೫). ಅನಿವಿಸ್ಮು: ೬. ಆಂತರಂಗಸಂಗತಾವೇಗ 
ಭಾವಮೆ ರಣಪ್ರಯಾಣಲಾಲಸೆಯನನುವಿಸೆ ಶರೀರಮಾ ನೆಗಪಿದಂತಿರಸ 
ವಸದೆ ಬಣತಿದೆ ಸಿಡಿದೇಟ್ವ ರಭಸಮೊಗೆವಿನಂ (ವರ್ಧಪು. ೭-೪೧ ವ). 

[ಅನುವು (ಆ ಅನ್ನು) * -ಇಸ್ಯು) 

ಅನುವೀಚಿಭಾಷಣ (ನಾ). ತಪ್ಪಿಲ್ಲದ ಮಾತು; ನಿರ್ದೋಷವಾದ 
ನುಡಿ: ಅನುನೀಚಿಭಾಷಣಂ ಚ-ನಿರವದ್ಯಮಪ್ಪ ನುಡಿಯುಮೆಂಬ 
(ತತ್ತ್ವಪ್ರ. ೨೭೦). [ಸಂ.] 

ಅನುವೀಡು (ನಾ). ಅನುಕೂಲವಾದ ಆವಾಸಸ್ಥಾನ; ಹಿತಕರ 
ವಾದ ಮನೆ: ಆರೋಗ್ಯ ಕೃನುವೀಡು ಕೃಷ್ಣನರಪಂಗೊಪ್ಪಿರ್ಪ 
ಕಣ್ಣೀಡು (ಮೈ ಸೂಮೆ. ೩-೮). [ಅನ್ನು ಬೀಡ್ಕು] 


45| ಅನುವು, "ಅನ್ಕು' ನೋ. 


ಅನುವ್ರು “ಅನಿವ' ನೋ. 


ಅನುವೃತ್ತ 


ಅನುವೃತ್ತ (ಗು). ೧. ಅನುಸರಿಸುವ; ಜೊತೆಗೆ ಬರುವ; ವಿಧೇಯ. 
೨. ಹಿಂದೆ ನಿಂತಲ್ಲಿಂದ ಮುಂದುವರಿದ. ೩. (ವ್ಯಾಕರಣವೇ 
ಮುಂತಾದ ಶಾಸ್ತ್ರಗಳಲ್ಲಿ) ಹಿಂದಿನ ಸೂತ್ರದಿಂದ ಅನುಸರಿಸಿ 
ಬಂದ. ೪. ನಡತೆಗೆ ಹೊಂದುವ; ಅನುಗುಣವಾದ. (ನಾ). 
೫. ಅನುಸರಿಸಿದ ನಡೆ; ವಿಧೇಯತೆ: ತನ್ನೊಡವಂದ ಮ್ಲೇಚ್ಛ 5, 
ರಾಜರಂ ರಾಜರಾಜಾನುಜೀವಾನುವೃತ್ತದಿಂ ಕೃತಾರ್ಥರ್ಮಾಡಿ (ಶಾಂಶಿಪು. 
೧೧-೭೧ ವ). [ಸೆಂ.] | 
ಅನುವೃತ್ತಿ (ನಾ). ೧. ಅನುಸರಿಸಿ ನಡೆಯುವುದು; sda. 
೨. (ವ್ಯಾಕರಣವೇ ಮುಂತಾದ ಶಾಸ್ತ್ರಗಳಲ್ಲಿ) ಹಿಂದಿನ ಸೂತ್ರ 
ವಾಗಲಿ ಸೂತ್ರದಲ್ಲಿನ ಮಾತುಗಳಾಗಲಿ ಮುಂದಿನ ಸೂತ್ರದಲ್ಲಿ |1 
ಅಥವಾ ಸೂತ್ರಗಳಲ್ಲಿ ಅನ್ವಯಿಸುವಿಕೆ: ಸಮಮೆಂಬುದು ಬಂಧ 
ದೊಳವಿಸಮಂ ಮೃದು ಸ್ಫುಟಿವಿಮಿಶ್ರನಿನ್ಯಾಸಪದ ಕ್ರಮದಿಂ ಮೂಣು 
ತೆಜಂ ಬಂಧಮುಂ ಯಥಾರ್ಥಾನುವೃತ್ತಿಯಿಂ ವರ್ತಿಸುಗುಂ (ಕಾವ್ಯಾವ. 
೫೦೧). ೩, ಒಪ್ಪಿಗೆ ಕೊಡುವುದು ಅನುಮೋದನೆ. ೪. ಆಶ್ರಯ; | 
ಸೇವೆ: ಅವನ ಅನುವೃತ್ತಿ ಮಾಡಿ ಮಾಡಿ ಸಾಕಾಯಿತು. ಇನ್ನು ನಾನು |15 
ಅನುವೃತ್ತಿ ಮಾಡಲಾರೆ (ರೂಢಿ). ೫. ಪುನರಾವರ್ತನೆ. [ಸಂ.] 
ಅನುವೃತ್ತಿಗೈ (ಕ್ರಿ). ಅನುಸರಿಸಿ ವರ್ತಿಸು ; ಹಿತವಾಗಿ ನಡೆದುಕೊ;| 
ವಿಧೇಯತೆಯಿಂದ ನಡೆ: ಅತ್ತೆ ಮಾವನು ಮೊದಲಾದ ಪೂಜ್ಯರೊಳನು 
ವೃತ್ತಿಗೈೆ ದಾತ್ಮವಲ್ಲಭನ ಚಿತ್ತವಆಸಿತು ಸೇವೆಯೆಸಗುವ ಸತಿಯರ ವೃತ್ತವ 
ಬಿತ್ತರಿಸುವೆನು (ಹದಿಬ. ೪-೩). [ಅನುವೃತ್ತಿ * ಗೈ (ಆ ಗೆಯ್‌)] |20 
ಅನುವೆಯು (ಕ್ರಿ). ಸುಖವನ್ನು ಪಡೆ; ನೆಮ್ಮದಿಯನ್ನು ಹೊಂದು; 
ಅನುಕೂಲಹೊಂದು : ಅವನನಪ್ರತಿಮಂ ಬಳೆಯಿಕುಮನುವೆತ್ತಾ ತಿರು 
ಮಲಾರ್ಯನಂತುಟು ನೆಗಲ್ಲುಂ (ಅಪ್ರತಿ. ೧-೧೧); ಅಲ್ವಿ ಯೊಳನುವೆತ್ತು | 


ನೆಗಟ್ಟಿನಾ ದೊಡದೇವಂ (ಚಿಕವಿ. ೪-೩). [ಅನ್ಮು * ಪೆಜು] 
ಅನುವೇದನೆ (ನಾ). ಸಹಾನುಭೂತಿ. (ಸಂ. ಅನುವೇದನಾ] 25! 
ಅನುನೇರು "ಅನುವೇಟು' ನೋ. 
ಅನುವೇಸ್ಟಿಸು (ಕ್ರಿ). ಚೆನ್ನಾಗಿ ಸುತ್ತುಗಟ್ಟು; ಬಳಸಿಕೊಳ್ಳು ; | 
ಆವರಿಸು: ಇಳೆಯಂ ಸಪ್ತಶರನಿಧಿಗಳನುವೇಸ್ಟಿಸಿರಲ್‌ (ಜೈಮಿಭಾ. 
೨-೧). [ಅನುವೇಷ್ಟನ + -ಇಸ್ಕು] | 
ಅನುವೇಯಿ, ಅನುವೇರು (ಕ್ರಿ). ಅಂದವನ್ನು ಪಡೆ; ಚೆನ್ನಾಗು;|30 
ಅನುಕೂಲತೆ ಹೊಂದು: ಮೂಜನೆಯಾವರಣದೊಳನುವೇಆರ್ಕುಂ 
ಪತ್ತುಮಾಳ್ವನವತಾರಂಗಳ್‌ (ಚಿಕವಿ. ೫-೧೨೬). ಅನುವೇರು : ಇಂತಹ 
ಪ ಉರವಣೆಯೆ ವಾಚಾಳತೆಯಿಂದ ಅನ ಅರಮನೆಯ ಗೌರವ 
ಮುರ್ಯಾದೆಗಳೂ ಅನುವೇರುವಂತಿಲ್ಲ (ಬಿರುಗಂ. ೩೦-೨೨), 
[ಅನುವು (ಆ ಅನ್ಯು) + ಏಣ] 
ಅನುವ್ಯಾಯಮಿತ (ಗು). ಅನುಕೂಲವಾದ ಮತ್ತು ಕ್ರಮವಾದ 
ರೀತಿಯಲ್ಲಿ ಹರಡಿದ: ಶ್ಲಕ್ಷ್ಮಸ್ನಿಗ್ಗಮೃದು ಬಹುಳಾನುವ್ಮಾಯಮಿತ 
ಪ್ರತಿಯಾಂಕ ಸ್ಲಿಗ್ಯಪ್ರಕಾಶ ಸೂಕ್ಷ್ಮಬಿಂದುಸಂದೋಹನುಂ (ಶಾಂತಿಪು. 
೧೦-೧೪೩ ವ). [ಸಂ.] 
ಅನುವ್ರಜ್ಯೆ (ನಾ). ಜೊತೆಗೆ ನಡೆಯುವುದು; ಪ್ರಯಾಣಮಾಡು |೪ 
ವವರ ಜೊತೆಗೆ ಸ್ವಲ್ಪ ದೂರ ಹೋಗುವುದು. 
(ಸೆಂ. ಅಸುವ್ರಜ್ಮಾ] 
ಅನುಶಕ್ತ (ಗು). ಅನುಸರಿಸಿ ಶಕ್ತಿಯನ್ನು ಪಡೆದ: ಗುರುಗುಣ 
ಗಣಾರತ ವಿರಚನಾಯತಚಿದನುಶಕ್ತೆ (ಬಸಪು. ೩೯-೬೮). [ಸಂ.] 
ಅನುಶಕ್ತಿ (ನಾ). ಅನುಸರಿಸಿ ಬಂದ ಶಕ್ತಿ; ಅನುಗುಣವಾದ | ಆ 
ಸಾಮರ್ಥ್ಯ, ಬಲ (?) : ರಕ್ತಿಯಿಂದಯ್ಯಾಯೆನಲ್ಯನುಶಕ್ತಿಯಿಂ 


೨೬೫ 


ಅನುಶೀಲನೆ 


ದೋಯೆನುತಮಿಹ ಪೂರ್ವೋಕ್ತ ವಚನಂಗಳನುಡುಗಿ ವಾಲ್ಮೀಕವಲ್ಲಭನು 
(ಬಸಪು. ೨೬-೨೪) , ಸರಸಾಯತ್ತ ಲಿಂಗಾಭ್ಕರ್ಚನಕ್ರಿಯೆವೊತ್ತು ತಚ್ಛಿವ 
ಪರವಶಾಲೀಢಾನುಶಕ್ತಿಯಲಿ (ಬಸಪು. ೩೫-೧). [ಸಂ.] 


ಅನುಶಯ (ನಾ). ೧. ಸಮಾಪ ಸಂಬಂಧ. ೨. ಬಹಳ ಕಾಲದಿಂದ 


ಬಂದ ಹಗೆತನ. ೩. ಪಶ್ಚಾತ್ತಾಪ. ೪. ಮನಸ್ಸಿನ ಉದ್ವೇಗ; 
ಕಳವಳ : ಸಿಂಧುನಂದನ ಧೃತರಾಷ್ಟ್ರರಿರ್ದೊರೆಯೆ ನಮ್ಮರಸಂ ಮರ 
ಳ್ಹಿಂಬುಕೆಯ್ಸುಮೆಂದನುಶಯಮಾದುದಿಂದೆನಗೆ ಸಂಶಯಮಂ ಕಳೆ ಕಾರ 
ವಾಂತಕಾ (ಗದಾಯು. ೧-೫೬) ; “ಅನುತಾಪಮದನುಶಯ ೫ (ಮಂಗರಾ. 
೧೨೯-೧೪). ೫. ಮುನಿಸು; ಕೋಪ: “ಮುನಿಸುದ್ವೇಗ ಸಹಾಯ 
ಮಿಂತನುಶಯಾಖ್ಯ? (ನಾನಾರ. ೧೪೩).೬. ಜನ್ಮಾಂತರಗಳಿಗೆ ಕಾರಣ 
ವಾದ ಹಿಂದಿನ ದುಷ್ಟ ತದ ಪರಿಣಾಮ. ೩. ಬೇರೊಂದನ್ನು 
ಆಶ್ರಯಿಸಿಕೊಂಡು ಬಾಳುವ ವಸ್ತು; ಪರಾಶ್ರಯ : ಶರೀರ 
ದಲ್ಲಿ ಜೀವಿಗಳು ಇರಬಹುದಾದ ಸ್ಥಿತಿಯನ್ನು ಶಾಸ್ತ್ರಗಳು ಎರಡು ತೆರನಾಗಿ 
ವರ್ಣಿಸಿವೆ. ಒಂದು ಅಭಿಮಾನಿ, ಮತ್ತೊಂದು ಅನುಶಯ. ಒಂದಾನೊಂದು 
ಶರೀರವನ್ನು ಆಶ್ರಯಿಸಿಕೊಂಡು ಬಾಳುವುದು ಅನುಶಯ ಅದರೆ ಅದು 
ಸ್ವಂತ ಶರೀರವಲ್ಲ. ಹೇನು ಕೂರೆ ಇತ್ಯಾದಿಗಳು ಇದಕ್ಕೆ. ಉದಾಹರಣೆ 
(ಜೀವಾತ್ಮ. ೨೪೪). [ಸಂ.] 


ಅನುಶಯಂಬಡು (ಕ್ರಿ). ಅನುತಾಪ ಹೊಂದು; ಪಶ್ಚಾತ್ತಾಪ ಪಡು; 


ಮರುಗು : “ವಿಪ್ರತಿಸಾರಃ, ಅನುಶಯಃ, ಪಶ್ಚಾತ್ತಾಪಃ, ಅನುತಾಪಃ- 
ಈ ೪ ಅನುಶಯಂಬಡುವುದು' (ಹಲಾಯು. ೧೧೯-೩೧). 
[ ಅನುಶಯ * ಪಡು] 


ಅನುಶಾಸನ (ನಾ). ೧. ನಿಬಂಧನೆ; ನಿರ್ದೇಶನ; ಕಟ್ಟುಪಾಡು; 


ಅಪ್ಪಣೆ : ಬಪ್ಪನನುಶಾಸನದಿ ಬನಕೆ ಪೋಗಲ್ಬೇಗಲಪ್ಪಣೆಯನಿತ್ತು 
ಕಳುಪಿದೊಡೆ (ವೆಂಕಾರಾ. ೨-೯-೩೨). ೨. ಶಿಕ್ಷಣ; ಉಪದೇಶ : ಅನು 
ಶಾಸನವೆಂದರೆ ವೇದಭಾಷೆಯಲ್ಲಿ ಉಪದೇಶವೆಂದರ್ಥ (ಒಂದಸಾ. ೯೩). 
"ದರ್ಶನಾನುಶಾಸನ ', "ಶಬ್ದಾನುಶಾಸನ? ಪರಾ. ೩. ದಂಡನೆ; 
ನಿಗ್ರಹ; ಶಿಕ್ಷೆ: ಅಸದನುಶಾಸನಂ ಸದವನಂ ನೃಪಲಕ್ಷಣಂ (ಪಂರಾಮಾ. 
[ಸಂ.] 


೬-೧೧೩). 


ಅನುಶಾಸಿಸು (ಕ್ರಿ). ೧. ಹೇಳಿದಂತೆ ಕೇಳುವಹಾಗೆ ಮಾಡು; ನಿಯ 


ಮಿಸು; ವಿಧೇಯವಾಗಿಸು : ಆ ನಿಶಾಚರಾಧಿನಾಥಂ . . . ಶಮನ 

ನನುಶಾಸಿಸಿಯುಂ (ಜಗವ. ೧೧-೮೧ ವ). ೨. ದಂಡಿಸು; ಶಿಕ್ಷಿಸು: 

ಮೂಢೆ ಮದನನಿಂ ಲಘುವಾಡೆಯೆಂದಾಭಿಣಾತ್ಯಮೆ [ತನ್ನನನುಶಾಸಿಪಂ 

ತೆಯುಂ] . . . ಅತಿಲಜ್ಜಿತೆಯಾಗಿ ತನ್ನೊಳಿಂತೆಂದಳ್‌ (ಕಾದಂಉ. ೭೫). 
[ ಅನುಶಾಸನ * -ಇಸ್ಕು] 


35 ಅನುಶಾಸ್ತ್ರ (ಗು). ದಂಡಿಸಲು ಯೋಗ್ಯವಾದ; ಶಿಕ್ಷಾರ್ಹವಾದ : 


ಜಯವಧುಗಾಣ್ಮನಾಗಿಯುಮಸ್‌ಮ್ಯನೆ ವೃದ್ಧ ಪರೀತ ಮೂರ್ತಿಯಾಗಿ 
ಯುಮನುಶಾಸ್ಕನೇ (ಶಾಂತಿಪು. ೧೧-೬೬). [ಸಂ.) 


ಅನುಶೀಲನ, ಅನುಶೀಲನೆ (ನಾ). ಪರಿಶೀಲನೆ; ಅಧ್ಯಯನ: 


ಕನಸಿನ ವೃತ್ತಾಂತವನ್ನೆಲ್ಲಾ ಅನುಶೀಲನಮಾಡಿಕೊಂಡು ಬಂದವರಿಗೆ 
ಇಲ್ಲಿ ಉದಾತ್ತವಾದ ಬೇರೊಂದು ಅರ್ಥ ನಿಸ್ಸಂದೇಹವಾಗಿ ಧ್ವನಿತವಾಗು 
ತ್ತದೆ (ಭಾರಮಾ. ೨೭೪); "ಧರ್ಮತತ್ತ್ವ' ದ ಪ್ರಥಮ ಭಾಗವಾದ 
"ಅನುಶೀಲನವು ? ಗುರು ಶಿಷ್ಯ ಸಂವಾದರೂಪದಲ್ಲಿದೆ (ಬಂಕಿಮ. ೪೧೨). 
ಅನುಶೀಲನೆ: ನಿರಂತರವಾಗಿ ಕಾವ್ಯದ ಅನುಶೀಲನೆಯಿಂದ ಮಾನಸ 
ದರ್ಪಣವು ನಿರ್ಮಲವಾಗಿರಬೇಕು (ಧ್ವನ್ಯಾಲೋ. ೧೦). 

(ಸಂ. ಅನುಶೀಲನ] 


ಅನುಶೀಲನೆ "ಅನುಶೀಲನ ನೋ. 


ಅನುಶೈವ 


ಅನುಶೈವ (ನಾ). ಶಿವದೀಕ್ಷೆ ಪಡೆದ ಕ್ಷತ್ರಿಯ ಅಥವಾ ವೈಶ್ಯ: | 
ದೀಕ್ಟಾಯುಕ್ತಮಾದ ಅನಾದಿಶೈವ, ಅರಿತ, ಮಹಾಶೈವ, ಅನುಶ್ಛಿವ | 
, ಎಂಬವೇ ಸಪ್ತಶೈವಂಗಳು  - . ಅವುಗಳಲ್ಲಿ ಶಿವಸಂಸ್ಕಾರಿಗಳಾದ 
ಕ್ಷತ್ರಿಯರೇ ಅನುಶೈವರು (ನಿನೇಕ. ೬೨) ; ಆದಿಶೈವ, ಮಹಾಶೈವ, ಅನು 
ಶೈವ... ಎಂಬ ಈ ಆಜು ಶೈವದ ನೀತಿಯಲ್ಲ (ಸಿದ್ಧೇನ. ೯). [ಸಂ.] 
ಅನುಶೋಣಿತ (ಗು). ಬೇರೊಂದನ್ನು ಅನುಸರಿಸಿ ಕೆಂಪಾದ : ಲೀಲಾ 
ಕಮಲಾಕರಾನೀಕ ರಕ್ತ ಕಮಳಂಗಳನಾಸ್ಕಾನುಶೋಣಿತ ಶೋಣರಿಪು ನೃಪ 
ಶಿರಂಗಳೆಂದೆ ತುಟ್‌ಯಿಸಿಯುಂ (ಆದಿಪು. ಆ-೪೧ ವ). [ಸಂ.] 
ಚ್ಹಾ (ಗು). ೧. ವೇದಗಳಿಗನುಸಾರವಾಗಿ, ಪರಂಪರೆಯಿಂದ | 
ಪ್ರಾಪ್ತವಾದ; ಶ್ರುತಿಗಳಿಗನುಸಾರವಾಗಿರುವ. ೨. ಶಾಶ್ನ ಶ್ರತವಾದ; 
ನಿರಂತರವಾದ. (ನಾ). ೩. ಕೇಳಿ ಕೇಳಿ ಪ್ರ ಪ್ರಖ್ಯಾತವಾದ, ಪ್ರಸಿದ್ಧ | 
ವಾಗಿರುವ ವ್ಯಕ್ತಿ ಅಥವಾ ವಸ್ತು: ಸಕಲ ಜಗದೊಳಗೆ ಅನುಶ್ರುತ 
ನಾಗಿಪ್ಪೆಯಯ್ಯಾ ; ನೀನೊಲಿದವನೇ ನಿಮ್ಮನಜಕಿವನು (ಬಸವ. ೫೦೭). 
೪. ವೃತ್ತಾಂತ; ಸುದ್ದಿ. [ಸಂ.] 
ಅನುಶ್ರೆ ನಂ ( (ನಾ). ಪಂಕ್ರಿಕ್ರಮ; ಸಾಲನ್ನು ಅನುಸರಿಸಿದ ಕ್ರಮ. ik 
"ಅರುತ್ರೇಣಿಗತಿ > ಪರಾ. [ito.] 
ಅನುಶ್ರೇಣಿಗತಿ (ನಾ). ಪಂಕ್ಕಿಕ್ರಮವನ್ನು ಅನುಸರಿಸಿ ನಡೆಯು 
[ಅನುಶ್ರೇಣಿ * ಗತಿ] | 
| 


[ 
51 


10 


ವುದು: ಅನುಶ್ರೇಣಿಗತಿ8 ಅನುಶ್ರೇಣಿ-ಆಕಾಶಪ್ರ ದೇಶಪಜಕ್ಕಿಕ್ರಮದಿಂ, 
ಗತಿಃ-ಸಲವಕ್ಕುಂ (ತತ್ತ್ವಪ್ರ. ೧೦೦). 
ಅನುಷಂಗ (ನಾ). ೧. ಸಂಬಂಧ; ಸಹವಾಸ; ಜೊತೆ: ಪರಹಿತಕುಲ |2 
ಪ್ರಸಂಗಂ EERE (ಗದಾಯು. ೧-೨೧) ; 
ದೂರೀಕೃತದೋಷಾನುಷಂಗನಭಿನವಪಂಪಂ (ಸಂರಾಮಾ. ೧೬-೧)- 
೨. ದಯೆ; ಕನಿಕರ. ೩. ಯಾವುದೋ ಉದ್ದೇಶಕ್ಕಾಗಿ ತೊಡಗಿದ 
ಕಾರ್ಯದಲ್ಲಿ ನಡುವೆ ಉಂಟಾಗುವ ಬೇರೆಯ ಪ್ರಯೋಜನ; 
ಉಪಪ್ರಯೋಜನ. ೪, ಸಂದರ್ಭ; ಪ್ರಕರಣ; ಪ್ರಸಂಗ: ಇದರ | 
WS ಬೇಕೆ ಬೇರೆ ಅನುಪಾನಗಳಲ್ಲಿ ಬೇರೆ ಬೇರೆ ಅನುಸಂಗದಲ್ಲಿ | 
ಕೊಡಬೇಕಾಗುತ್ತದೆ (ಔಷಧೀ. ೭೨). [ಸಂ.] | 
ಅನುಷಂಗಿ (ಗು). ಅನುಷಂಗವುಳ್ಳ. [ಸಂ. ಅನುಷಂಗಿನ್‌] | 
ಅನುಷಕ್ತ (ಗು). ಕೂಡಿದ ; ಸೇರಿದ; ಜೊತೆಯಾದ: ಭೋಗ್ಯಂಗಳಂ 
ತರದಿಂದುಂಡು ಗುಣಾನುಷಕ್ತರೊಗೆವರ್ದೇವಾದಿ ದೆ ಹಾತ್ಮಕ ರ್‌ ಸ 
Eu ೫-೧೬೦). ([ಸಂ.] 
ಅನುಷ್ಟುಪು "ಅನುಷ್ಟುಪ್ಪು' ನೋ. | 
ಅನುಷ) ಹಿಪ್ಪು, ಅನುಷ್ಟುಪು (ಗು). ೧. ಸ್ತೋತ್ರಕ್ಕೆ ಯೋಗ್ಯವಾದ | 
(ನಾ. ೨. ಭಾಷೆ; ಸರಸ್ವತಿ. ೩. ಛಂದ] : ಪಾದ ಒಂದಕ್ಕೆ ಎಂಟು | 
ಅಕ್ಷರಗಳಿಂದ ಕೂಡಿದ “ಎಂಟನೆಯ ಛಂದಸ್ಸು: ಆನೆಯ ಅನುಜ 
ಸ್ಟುಪ್ಪು ಎಂಬ ಛಂದಸ್ಸಿನಲ್ಲಿ ಜರಂ ಲಗಂ ಪ್ರಮಾಣಿಕಂ (ಕೈಪಿಡಿ. ೭೯); | | 
ಅನುಷ ಪು ಪ್ಪ ಅಥವಾ ಶ್ಲೊ ಕ ಸಂಸ್ಕ ಇತ ಕಾವ್ಯ ಗಳಲೆಲ್ಲಾ ಬಹು ಪ್ರಚಾರ 
ವುಳ್ಳದ್ದು (ಕೈಪಿಡಿ. ೧೦೭). ೩. ಟು ಎಂಬ ಸಂಖ್ಯೆಯ ಜಿ 
ಹೆಸರು: ದುರಿತಾಷ್ಟಕೆ ಕರ್ಮಂ ವಸು ಕರಿ ದಿಜ್ನಾಗಂ ಮದವದನುಷ್ಟು | 
ಪ್ಫಂದಂ ಹರನತನು ಸಿದ್ಧಿ ವಾರಣಮಾರಯೆ ಯೆಂಟಕ್ಕೈ ನಾಮಂ (ವ್ಯವಹಾ |4 
೯-೮). ಅನುಷ್ಟು ಪು: ೩. “ಗಾಯತ್ರಿಯುಷ್ಟಿಕುಮನುಷ್ಟುಬ್ಬಹತಿ | 
- - ಉತ್ಕೃೃತಿಗಳೆಂದೆನಿಪುವಿಪ್ಪತ್ತಾಜು ಛಂದಂಗಳಕ್ಕುಂ * (ಮಂಗರಾ. | 
(ಸಂ. ಅನುಷ್ಟುಭ್ಭ] 
ಅನುಷ್ಟುಭು (ನಾ). - ಅನುಷ್ಟುಪ್ಪು ೩: ಗಾಯತ್ರಿ ಉಷ್ಣಿಕ್‌ 
ಅನುಷ್ಟುಭ್‌ ಬೃಹತಿ ಪಂಕ್ತಿ. ..ಎಂದು ಇಪ್ಪತ್ತಾಜುಂ ಛಂದಂಗಳಕ್ಕುಂ |4| 
(ಛಳಂದೋಂಬು. ೧-೫೫) ; ಅನುಸಷ್ಟು ಭ್‌ : - ನಾಲ್ಕು ಪಾದದ ಗಾಯತ್ರಿ : 


25 


೧೦೬-೧೮). 


೨೬೬ 


ಅನುಷ್ಠೇಯ (ಗು). ಅನುಸರಿಸಬಹುದಾದ 


ಅನುಸಂಧಾನ 


೮ ಅಕ್ಷರವುಳ್ಳ ೪ ಪಾದಗಳು (ಕೈಪಿಡಿ. ೧೦೬); ವೈದಿಕ ಛಂದಸ್ಸಿನಲ್ಲಿ 
ಗಾಯತ್ರಿ, ಅನುಷ್ಟು ಭ್‌, ತ್ರಿಷ್ಟುಭ್‌, ಜಗತಿ, ಪ್ರಗಾಥ ಹೀಗೆ ಐದು ಮುಖ್ಯ 
ಪ್ರಕಾರಗಳೆಂದು ತೋರುತ್ತದೆ (ಛಂದೋನಿ. ೪೬). [ಸಂ. ಅನುಷ್ಟುಭ) 

ಅನುಷ್ಠಾನ (ನಾ). ೧. ಆಚರಣೆ ಮಾಡುವುದು ; ಶಾಸ್ತ್ರಗಳಲ್ಲಿ 
ಹೇಳಿರುವುದನ್ನು ನಡೆ ನುಡಿಗಳಲ್ಲಿ ಅನುಸರಿಸುವುದು. ೨. ಜನ, 
ತಪ, ಪೂಜೆ ಮುಂತಾದುವುಗಳ ಆಚರಣೆ: ಯಮನಿಯನು 
ಸ್ವಾಧ್ಯಾಯಧ್ಯಾನಧಾರಣ ಮೋನಾನುಷ್ಕಾನ ಜಪಸಮಾಧಿ ಶೀಳ 
ಸಂಪ್ರನ್ನರ್‌ (ಸೌಇಇ. 2೧0, ೪೬-೧೭; 1072) ; ಸತ್ಯ ಶುದ್ಧ ದೇವರಿಗೆ 
ಧ್ಯಾನ, ಮಾನ, ಅನುಷ್ಕಾನವುಂಟು (ಬಸವ. ೯೩೪) ; ಪ್ರಭುಗಳು ಹೋಗಿ 
ಕುಳಿತುಕೊಂಡು ಮಂತ್ರಾನುಷ್ಕಾನಮಾಡಿ ಅನಂತರ ಈಚೆಗೆ ಬಂದರು 
(ಶಾಂತಲಾ. ೨೩೬). (ಸಂ. 

ಅನುಷ್ಮಾನಿ (ನಾ). ಅನು ಷ್ಠಾ ನ ಮಾಡುವವನು, ಆಚರಿಸು 
ವವನು: ವಾಲ್ಮೀಕಿ ಸಂತಸದಳೆದು ತಮಸಾನದಿಯ ತಟದಲಿ ಕುಳಿತು 
ಸಂಧ್ಯಾವಂದನಾನುಷ್ಠಾನಿಯಾಗಿರಲು (ಆನಂರಾ, ೧-೨-೨೮). 

[ಸಂ. ಅನುಷ್ಕಾನಿನ್‌) 

ಅನುಷ್ಮಿತೆ (ಗು). ನೆರವೇರಿಸಿದ; ಮಾಡಲ್ಪಟ್ಟ; ಆಚರಿಸಿದ; 
ಅಭ್ಯಾಸಮಾಡಿದ : ಅಂತು ನೇಸರ್ಮೂಡುವುದುಮನುಷ್ಮಿತ ವಿಹಿತಾ 
ನುಷ್ಕಾನಂ ಧರ್ಮಸಹಾಯನಪ್ಪು ದಜಕಿಂ ವಿವಿಧಾಯುಧ ನಿವೃತ್ತಿಗೆಯ್ದುಂ 
(ಮಲ್ಲಿಪು. ೧೦-೧೯). [ಸಂ.] 

0] ಅನುಷ್ಮಿಸು (ಕ್ರಿ). ಆಚರಿಸು; ನೆರವೇರಿಸು; ನಡಸು: ಯುಧಿಷ್ಠಿರಂ 
ನಿಷ್ಕಿತಕಾರ್ಯಮನನುಷ್ಠಿಸೆ (ಪಂಪಭಾ. ೮-೫೦ ವ) ; ರಾಜ್ಯಲಕ್ಷ್ಮಿಯ 
ನನುಷ್ಮಿಸಿದಂ ನಯದಿಂ ಯುಧಿಷ್ಠಿರಂ (ಕಾವ್ಯಾವ. ೬೨೮) ; ಸತ್ಯಾಗ್ರಹ 
ಅಶ್ರಮಕ್ಕೆ ಸೇರಿ ಅಲ್ಲಿನ ನಿಯಮಗಳನ್ನು ಅನುಷ್ಠಿಸಿ ತನ್ನ ಬಾಳನ್ನು 
ಪವಿತ್ರಗೊಳಿಸಬೇಕೆಂಬ ಆಸೆಯು ಪ್ರಬಲವಾಯಿತು (ಶಾಂಪಜೀ. ೩). 

[ಅನುಷ್ಠಾನ * -ಇಸ್ಕು] 

ವರ್ಣಾಶ್ರಮಧರ್ಮ 
ಗಳು ಆಯಾವರ್ಣದವರಿಗೂ ಆಶ್ರಮದವರಿಗೂ ಅನುಷ್ಠೇಯಗಳು 
(ಆರ್ಯಧ. ೩೧) [ಸೆಂ.] 
| ಅನುಷ್ಹ (ಗು). ೧. ಬಿಸಿಯಲ್ಲದ. ೨. ಬಿಸಿಯಿಲ್ಲದ. ೩. ಜಡವಾದ. 
೪, ತಣ ನ್ಲ ನೆಯ; ಶೀತಲವಾದ ; ತಂಪಾದ. (ನಾ). ೫. ನೈದಿಲೆ; 
ಉತ್ಸ ಲ. [ಸಂ.] 

ಅನುಸಂಜಾತೆ (ನಾ). ಅನುಸರಿಸಿ ಹುಟ್ಟಿದವಳು; ತಂಗಿ: ಎಲೆ 
ಮಾಯಾಡೇವಿ... ನೀಂ ದೇವಕೀಗರ್ಭದ ಶಿಶುವನನಂತಾಂಶಮಂ 
ಕರ್ಷಣಂಗೆಯ್ದುು... ನಂದಸ್ತ್ರೀಯ ಗರ್ಭಕ್ಕವತರಿಸಿ ಮದೀಯಾನು 
ಸಂಜಾತೆಯಾಗು (ಜಗವಿ. ೨-೫೮, ೫೯). (ಸಂ. ಅನುಸಂಜಾತಾ] 

| ಅನುಸಂಧಾನ (ನಾ). ೧. ಕ್ರಮವಾಗಿಡುವುದು; ಓರಣವಾಗಿ 
ಇರಿಸುವುದು; ಕ್ರಮ. ೨. "ಪರೀಕ್ಷಿಸುವುದು ; ಹುಡುಕುವುದು ; 
ಪರಿಶೀಲನೆ; ಬಚಾಂಸುಳರು ವಿಮರ್ಶೆ : ಏನನೆಂಬೆನು ಜೀಯ 
ಬಹಳ ಕೃಷಾಭಿಧಿಯಲಾ ಭೀಷ್ಮನನುಸಂಧಾನವಿಲ್ಲದೆ ಬೆಸಸಿ ಕಳುಹಿದ 
ನೆಂದನಾ ಕರ್ಣ (ಕುವ್ಯಾಜ್ರೋ. ೧-೩೩). ೩, ಯೋಜನೆ; ಏರ್ಪಾಡು: 
ಚತುರಂಗ ಸೇನೆಯಂ ಸಕಲ ಭಂಡಾರವಂ ... ಅನಂದದಿಂದಿತ್ತೆ ನಿನ್ನ 
ಸರ್ವಾನುಸಂಧಾನಮಂ ಬಿಟ್ಟು ಕರುಣಿಸಿ ಹರಸುತಿಹುದೆಂದು ಭೂನಾಥ 
ನೆಜಗಿ ಬೀಳ್ಕೊಂಡಡೆ (ಹಚಕಾ. ೮-೪೭) ; ರಂಗಸುಖ ಕೇಳೀ ವಿಲೋಲಾ 
ಸಂಗ ತತ್ಪರಯುಕ್ತಿ ಸುವ್ರ ತ ಜಂಗಮಪ್ರಾಣಾನುಸಂಧಾನೈಕ ನಿಜಭಕ್ತಿ 
ಹಿಂಗದೆ (ಬಸಪು. ೮-೨೬) ; ಸಮರದನುಸಂಧಾನದಲಿ ಸಂಭ್ರಮಿಸಿ ಶೌರಿ 
ಸಮಿಾರಸುತನಲಿ ಸಮತೆಯನು ಸೇರಿಸಿದನಂದು ಸಮಗ್ರಸೂಕ್ತಿಯಲಿ 


ಅನುಸಂಧಾನಂಗಿಡು 
(ಕುವ್ಯಾಉ. ೬ ಸೂ). ೪, ಧ್ಯಾನ; ಮಂತ್ರಾದಿಗಳ ಜನ: ಈ ಮಂತ್ರ | | 
ವನ್ನು ಒಂದು ಮಂಡಲ ಅನುಸಂಧಾನ ಮಾಡುವುದರಿಂದ ಮಹತ್ತರ | 
ವಾದ ಫಲವುಂಟು (ರೂಢಿ). [ಸಂ.] | 
ಅನುಸಂಧಾನಂಗಿಡು (ಕ್ರಿ). ಅನುಕ್ರಮದಲ್ಲಿ ವ್ಯತ್ಯಾಸವಾಗು; ಕ್ರಮ; | 
ತಪ್ಪು: ಅನುಸಂಧಾನಂಗಿಡದೈದನೆಯದು ಧ್ಯ ಭಾರೀ 5 
ಬಲಿಕಿಕಾಜನೆಯದತಿದುಷ್ಟಮಂ ನರ್ತನಮಿಂತೀ ತೆಜನೆ ಕಹಟ್ಗಫಟಿಕಾ| | 
ನ್ಯಾಯಂ (ಪಂರಾಮಾ. ೧-೫೭). [ಅನುಸಂಧಾನ * ಕಿಡು (< ಕೆಡು)]| 
ಅನುಸಂಧಾನಿಸು (ಕ್ರಿ). ಪರಿಭಾವಿಸು; ಧ್ಯಾನಿಸು : ಪಿಂಡಾಂಡ | | 
ಬ್ರಹ್ಮಾಂಡಗಳಲ್ಲಿ ಭೂಮ್ಯಾದ್ಯಾತ್ಮಾಂತಮಾದ ತತ್ವಗಳ ಕ್ರಮದಿಂ 
ನಕಾರಾದಿ ಪ್ರಣವಾಂತಮಾದ ಅಕ್ಷರಾತ್ಮಕನೆಂದು ಅನುಸಂಧಾನಿಸಿ ಬಳಿಕ | 10 
ನ್ಯಾಸಂಗೈಯಲಕ್ಕು (ವಿನೇಕ. ೮೭). [ಅನುಸಂಧಾನ * -ಇಸ್ಕು] | 
ಅನುಸಂಧಿ (ನಾ). - ಅನುಸಂಧಾನ ೫: ಘನತತ್ವವೊಂದಕ್ಕೆ ದಿನ ರಾತ್ರಿ 
ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತದರಾ ಆನುಸಂಧಿಯಲಿ 
ಜೀವಭಾರವನು ಮರೆಯುವುದು ಹನುಮಂತನುಪದೇಶ (ಮಂಕುಕ.೭೬೬). 
[ಸೆಂ] 
ಅನುಸಂಧಿಸು (ಕ್ರಿ). ೧. ಜೋಡಿಸು; ಹೊಂದಿಸು: ರಸಭಂಗಭಯದಿ 
ನಿಂದ್ರಂ ಪೊಸತೊಂದಾದೊರೆಯ ಪಾತ್ರಮಂ ತಂದನುಸಂಧಿಸುವುದು 
ಮದನಣಮಲ್‌ ಯಲೆ ಸುರಾಸುರಸಮಿತಿಗಾದುದಿಲ್ಲಾ ಕ್ಷಣದೊಳ್‌ 
(ಆದಿಪು. ೯-೪೨). ೨, ಸೇರು; ಕೂಡು: ಕಂದದ ಪೂರ್ವಾರ್ಧ 
ದೊಳನುಸಂಧಿಸದಾರ್ಯಾ (ಪಾಠಾಂ. ಅನುಸಂದಿಲಾರ್ಯ, ಅನುಸಂಧಿಸ 
ದಾರ್ಯಾ, ಅನುಸಂದಿಸಲಾರ್ಯಾ] ಪರಾರ್ಧಮದನುಕ್ರಮದಿಂದೊಂದಿ 
ರ್ದೊಡೆ ಸಂಕೀರ್ಣಕಮೆಂದಂ (ಛಂದೋಂಬು. ೪-೯). 
[ಅನುಸಂಧಿ * -ಇಸ್ಕು] 
ಅನುಸಮ (ನಾ). ಅನುರೂಪ; ಅನುಗುಣ: ಅನುಸಮಮಾಯ್ತಿನೆ 
[ಪಾತಾಂ. ಅನುಮತಮಾದುದು] ದುರ್ಯೋಧನ ಶಬ್ದಂ ಭೀಮಸೇನ 
ಶಬ್ದಂ ದುರ್ಯೋಧನನೆ ಗಡಂ ಭೀಮಂ ಭೀಮನೆ ಗಡ ದುರ್ಯೋಧನಂ 
ಗಡೇಂ ಸಮಬಲರೋ (ಗದಾಯು. ೮-೨೧). [ಸೆಂ.] 
ಅನುಸರ (ನಾ). - ಅನುಸಾರ. 
ಅನುಸರಬರು - ಹೊಂದಿಕೊಂಡುಬರು ; ಅನುಸಾರವಾಗಿರು : 
ಆತೆಗನುಸರಬರದ ಮಿಗಿಲಿನ ಮಾತುಯಿಲ್ಲವನಿಯಲಿ (ಜಿನಭಾ. ೪೪-೭). 
[ಸೆಂ. ಅನುಸಾರ] 
ಅನುಸರಣ, ಅನುಸರಣೆ (ನಾ). ೧. ಅನುಸರಿಸಿ ನಡೆಯುವುದು ; 
ಹಿಂಬಾಲಿಸುವುದು. ೨. ವಿಧೇಯತೆಯಿಂದ ಕೂಡಿ ಆಶ್ರಯಿಸು | 
ವುದು. ೩. ಅಭ್ಯಾಸ; ಪದ್ಧತಿ; ಮಾಮೂಲು. ೪. ನಡ! 
ವಳಿಕೆ; ವ್ಯವಹಾರ. ೫. ಸಲಿಗೆ; ಸರಾಗ. ಅನುಸರಣೆ: ೪. ಪರಮ |35 
ಹಂಸರಿಗಧಿಕ ತೇಜಿಷ್ಕರಿಗೆ ತೇಜೋಭಂಗಮುಖದನುಸರಣೆ ಕೊಂಬುದೆ 
ಕೋಪದಲಿ ಬಳಿಕವರ ಬಗೆಗೊಳದೆ (ತೊರರಾ. ೧-೮-೧೮). ೫. ಶಿವ 
ಭಕ್ತರು ತಮ್ಮ ನಿಜ ಕೈಲಾಸಕ್ಕೆ ಹೋದರೆ, ಅವರರಸಿಯ ಪಾರ್ವತಿಯ: 
ಸರಿ ಎಂದು ಕಾಣಲಿಬೇಕು. ಅಲ್ಲಿ ಅನುಸರಣೆಯ ಕೊಟ್ಟು ಬೆರಸಿ ಮಾತ 
ನಾಡುವ ನರಕಿಗಳನೇನೆಂಬೆ (ದೇದಾವ. ೩೨-೫೭). 
ಅನುಸರಣೆ ಮಾಡು : ಆಶ್ರಯಿಸು : ಅವನು ನಿನ್ನನ್ನು ತುಂಬ ಅನು 
ಸರಣೆ ಮಾಡುತ್ತಿದ್ದಾನೆ; ಉದ್ದೇಶ ಏನೋ ಕಾಣೆ (ರೂಢಿ); ಅನು 


15 


20 


25 


30 


40 


ಸರಣೆಯಾಗು - ಅನುಸರಿಸಲ್ಪಡು; ಅನುಸರಣೆಗೆ ವಿಷಯವಾಗು : | 


ಆಚಾರ ಅನುಸರಣೆಯಾಗದಲ್ಲಿ, ಲಿಂಗಬಾಹ್ಯವಾದಲ್ಲಿ, ತನ್ನ ಪ್ರತನೇಮಕ್ಕೆ 
ಅನುಕೂಲವಾಗಡೆ ಭಿನ್ನ ಭಾವಿಗಳಾದಲ್ಲಿ (ಮೋಳಿಮಾ, ೧೬-೬೨). [ಸೆಂ.] | 45 


ಅನುಸರಣೆ "ಅನುಸರಣ' ನೋ. 


೨೬೬೭ 


ಅನುಸೂಚಿ 


ಅನುಸರಿ (ನಾ). ಅನುಸರಿಸುವವನು : ನಂಮೊಳಗೆ ವೊಬ್ಬರಯಿದಿರಿಗೆ 
ವೊಬ್ಬರು ಮಧ[ರಿ]ಂದ ಸಲ್ಲದು ನಿಂಮ ಯಿದಿರಿಗೆ ಬಹ ಅನುಸರಿಗಳಿಗೆ 
ನೆರನ ಕೊಡಸಲ್ಲದು (ಸೌಇಇ. ೪1, ೨೭೩-೧೨ ; 1509). 

[< ಸಂ. ಅನುಸಾರಿ] 

ಅನುಸರಿಸು (ಕ್ರಿ). ೧. (ರೀತಿ, ಕ್ರಮ, ಮಾರ್ಗ ಮೊದಲಾದುವು 
ಗಳಿಗೆ ಹೊಂದಿಕೊಳ್ಳುವಂತೆ) ಆಚರಿಸು: ಇನನ ರಥಚಕ್ರ 
ಮಾರ್ಗವನನುಸರಿಸಿ ಜಲಪ್ರವಾಹಮೇ ಪರಿದಪುದು (ಕಾದಂಪೂ. ೫೦೮). 
೨. ಹೊಂದಿ ಕೊಂಡುಬರು ; ಅನ್ವಯವಾಗು : “ಸಂಧಂ ಸಲೆ ವಶ 
ಗತಿಯೊಳಮೊಂದಿದಭಿಪ್ರಾಯದೊಳಮನುಸರಿಸಿರ್ಕುಂ? (ವಸ್ತು ಕೂ. 
೧೧೯-೧೦). ೩, ಇಷ್ಟದಂತೆ ನಡೆ: ದನಿಗೇಳದ ಮುನ್ನೆ ತಾನಿದಿರ್ಗೊಂ 
ಡವನನುವಜೀತನುಸರಿಸುವುದು (ಹದಿಬ. ೩-೧೩). 

ಅನುಸರಿಸಿ ನಡೆ-ಹೊಂದಿಕೊಂಡು ನಡೆ. [ ಅನುಸರಣ + -ಇಸ್ಕು] 

ಅನುಸರ್ಗಾವ್ಯಯ (ನಾ). “ವಿಭಕ್ತಿ ರೂಪಗಳಿಗೂ ವಿಶೇಷಣ 
ಕೃದಂತಗಳಿಗೂ ಮುಜೆ ಸೇರಿಕೊಂಡು ಬರುವ ಅವ್ಯಯಗಳಿಗೆ 
ಅನುಸರ್ಗಾವ್ಯಯಗಳೆಂದು ಹೆಸರು (ಮಧ್ಯಮ. ೧೫೪); ಉದಾ: 
ಹೊಳೆಯತನಕಓಟ; ದೊರೆತನಕ ದೂರು; ಈ ಪುಸ್ತಕದ ಸಲುವಾಗಿ 
ನಾನು ಮತ್ತೆ ಮನೆಗೆ ಹೋಗಬೇಕಾಯಿತು (ಮಧ್ಯಮ. ೧೫೪); ಆ 
ಮಾತನ್ನು ಕೇಳಿದ ಕೂಡಲೆ ಸೀತೆ ಧೊಪ್ಪನೆ ನೆಲಕ್ಕೆ ಬಿದ್ದಳು... ಇಲ್ಲಿ 
ಸಾಮಾನ್ಮಾವ್ಯಯ ಅನುಸರ್ಗಾವ್ಯಯಗಳು ಕ್ರಿಯಾವಿಶೇಷಣಗಳಾಗಿವೆ 
(ಮಧ್ಯಮ. ೧೮೩). [ಅನುಸರ್ಗ * ಅವ್ಯಯ] 

ಅನುಸಾರ (ನಾ). ಕ್ರಮವಾಗಿ ನಡೆಯುವುವು ; ಹೊಂದಿಕೊಂಡು 
ಬರುವುದು. [ಸಂ.] 

ಅನುಸಾರಂ (ಅ). ಹೊಂದಿಕೊಂಡು ಬರುವ ರೀತಿಯಲ್ಲಿ; ಕ್ರಮ 
ವಾಗಿ: ಕ್ಷಕಾರಕ್ಕೆ ದ್ವಿತ್ವಂ ಬೆರಸಿದ ಕಕಾರಮುಂ ಚಕಾರಮುಂ 
ಖಕಾರಮುಂ ಪ್ರಯೋಗಾನುಸಾರಮಾಗಿ ಬಹುಳದಿನಕ್ಕುಂ (ಶಮದ., 
೨೬೨ ವೃತ್ತಿ). [ಸಂ.] 

ಅನುಸಾರಿ (ಗು). ೧. ಅನುಸರಿಸುವ ; ಹಿಂಬಾಲಿಸುವ: ಬುದ್ಧಿಯು 
ಕರ್ಮಾನುಸಾರಿಯಾಗಿರುತ್ತದೆ (ಕೂಡಿ). ೨. ಅನುರೂಪವಾದ; 
ಹೋಲುವಂಥ; ಹೊಂದುವಂಥ: ಸ್ತ್ರೀರತ್ನಂ ಸ್ತ್ರೀರತ್ನದೊಳೋರಂ 
ತೊಡಗೂಡಿ ಕೂರ್ತು ಸುಖಮಿರ್ಕೆಂದಂಭೋರುಹನಯನೇ ನಿನಗನುಸಾರಿ 
ಯನಟ್ಟಿದನಪೂರ್ವಕನ್ಯಾದ್ವಯಮಂ (ಶಾಂತಿಪು. ೩-೫೫) ; ಈಕೆಗೀತ 
ನನುಸಾರಿಯಲ್ಲನೆಳಲತಿಕೆಯ ತಣ್ಣಿಂಗೆಳ ಮಾವೆ ದೊರೆಯೆಂಬಂತೆ 
(ಶಿಂಂತಿಪು. ೯-೧೭ ವ). (ಸಂ. ಅನುಸಾರಿನ್‌] 

ಅನುಸಾರಿಣಿ (ನಾ). ೧. ಅನುಸರಿಸಿ ನಡೆಯುವವಳು (ದಕ. ೪). 
೨. ತಂಬೂರಿಯ ನಾಲ್ಕು ತಂತಿಗಳಲ್ಲಿ ಮಂದ್ರದ ತಂತಿಯಿಂದ 
ಎರಡನೆಯದೂ ಪಂಚಮದಿಂದ ಮೂರನೆಯದೂ ಆದ ತಂತಿ; 
ವೀಣೆಯ ತಾಳದ ತಂತಿಗಳಲ್ಲಿ ಮೇಲಿನಿಂದ ಎರಡನೆಯ ಮತ್ತು 
ಕೆಳಗಿನಿಂದ ಮೂರನೆಯ ತಂತಿ. (ಸಂ. ಅನುಸಾರಿಣೀ] 

ಅನುಸುತೆ (ನಾ). ತಂಗಿ; ಸಹೋದರಿ: ಕುಂದನ ಕುಲಲಲನೆ ಜಗ 
ದ್ವಂದಿತೆ ಜೋಗಬ್ಬೆ ರೂಪವತಿ ಗುಣವತಿ ಪೂರ್ಣೀಂದುಮುಖಿ ಸಂದೆ 
ಬರ್ಮ್ಮನ ನಂದನೆ ವಿಭುರಾಜಮಲ್ಲನನುಸುತೆ ನೆಗಲ್ಲಿಳ್‌ (ಕಕುಲ. 
೩-೯; .019). [< ಸೆಂ. ಅನುಸೂತಾ] 

ಅನುಸೂಚಿ (ನಾ). ಪಟ್ಟಿ; ವಿವರಣ ಪಟ್ಟಿಕೆ: ಭಾರತದ ಸಂವಿಧಾನವು, 
ಎಂಟನೆಯ ಅನುಸೂಚಿಯಲ್ಲಿ ಕಾಣಿಸಿರುವ ಹೆದಿನಾಲ್ಕು ಭಾಷೆಗಳಿಗೂ 
ಸಂಸ್ಕೃತಕ್ಕೂ ಭಾಷಾಂತರವಾಗಬೇಕೆಂದು ರಾಷ್ಟ್ರಪತಿಯವರು ಅಜ್ಜಿ 
ಮಾಡಿದರು (ಭಾಧಾನ. ಪೀ). [ಅನ್ನು * ಸೂಚಿ] 


ನುಸೂಜಿತ ೨೬೮ ಅನೂಪನಿಷಯೆ 


ಅನುಸೂಚಿತ (ಗು). ಪಟ್ಟಿ ಮಾಡಿದ; ಪಟ್ಟಿಯಲ್ಲಿ ವಿವರಿಸಿದ. | ಅನೂಚಾನ (ಗು). ೧. ವ್ಯಾಸಂಗ ಶೀಲನಾದ. (ನಾ). ೨. ಹಿಂದಿ 


"ಅನುಸೂಚಿತ ಜಾತಿ? ಪರಾ. [ಅನ್ಮು * ಸೂಚಿತ] ನಿಂದಲೂ ಪರಂಪರೆಯಾಗಿ ನಡೆದುಕೊಂಡು ಬಂದ ವಿಷಯ, -- 
ಅನುಸೂಚಿತಜಾತಿ (ನಾ). ಸೂಚಿತವಾದ ಜಾತಿ; ನಿಮ್ನವರ್ಗ: ಪದ್ಧ ತ್ರಿ: ಅನೂಚಾನವಾಗಿ ಬಂದ ಧರ್ಮವನ್ನು ಅನುಸರಿಸಿ ಪ್ರಜಾರಕ್ಷಣೆ 
ಅನುಸೂಚಿತ ಜಾತಿಗಳವರ ಮತ್ತು ಅನುಸೂಚಿತ ಆದಿಮಜಾತಿಗಳವರ ಮಾಡು (ಪಚಭಾ. ೩೨೯). ೩. ಗುರುಕುಲದಲ್ಲಿ ವೇದ ವೇದಾಂಗ 
- ಹಿತಸಾಧನೆಯನ್ನು ವಿಶೇಷ ರೀತಿಯ ಜಾಗರೂಕತೆಯಿಂದ | 5 ಗಳನ್ನು ಪೂರ್ಣವಾಗಿ ಓದಿ ತಿಳಿದವನು ಮತ್ತು ಅನುಸರಿಸ 
ನೆರವೇರಿಸತಕ್ಕುದು (ಭಾಧಾನ. ೨೪) ; ಅನುಸೂಚಿತ ಜಾತಿಗಳ ಮತ್ತು ತಕ್ಕವನು : “ಪೂರೈಸಿ ವೇದಮೋದಿದನನೂಚಾನನಕ್ಕು ೫ (ಮಂಗರಾ. 
ಹಿಂದುಳಿದ ವರ್ಗಗಳ ಜನಗಳ ಯೋಗಕ್ಷೇಮವನ್ನು . .. ವಹಿಸಿಕೊಳ್ಳ ೬೪-೩). ೪. ಉತ್ತಮವಾದ ನಡತೆಯುಳ್ಳವನು; ಆಚಾರಶೀಲ; 
ಬಹುದು (ಭಾಧಾನ. ೧೩೧). [ಅನುಸೂಚಿತ * ಜಾತಿ] ವಿನಯವಂತ. (ಸಂ.) 


ಅನುಸೃಷ್ಟಿ (ನಾ). ಮೂಲಸೃಷ್ಟಿಯನ್ನು ಅನುಸರಿಸಿ ಮಾಡಿದ ಹೊಸ 
ಸೃ ಸ; ಕಪಿ ಪ್ರತಿಭೆಯ ದೃಷ್ಟಿ ಕಾರ್ಯ ಸೃಷ್ಟಿ ಕಾರ್ಯಗಳು, ಆ 10 
ಪ್ರತಿಭೆಯ ಅನುಸೃಷ್ಟಿ ಕಾರ್ಯ - ಈ ಮೂರನ್ನೂ ಈ ಪದ್ಯವು ಗ್ರ ೪-೨). (ಸಂ.] 
ಒಟ್ಟು ಪ್ರತಿಭಾತತ್ವ ಕ್ಸ ¢ ಕೈಗನ್ನ ಡಿಯಂತಿದೆ ಭಾ ೨೨೬). Ve ಅನೂನ (ಗು). ೧. ಕುಂದಿಲ್ಲದ; ಕೊರತೆಯಿಲ್ಲದ; ಅಧಿಕ 
ಅನುಸರ (ಗು). Ms ನನ್ನು ಅನುಸರಿಸಿದ. (ನಾ). ವಾದ : ದಿಕ್ಕರಿಯನನೂನದಾನಪರಿಶೋಭೆ ಮನಂಗೊಳೆ ಪೊರ್ದುನಂತೆ 


'ಅನೂತ್ಮ್ನ (ಗು). ಹೊಸದಲ್ಲದ ; ಹಳೆಯ; ಪ್ರಾಚೀನ : ನೀವೆನ್ನ 
ನುದ್ಧರಿಸುವುದು ವಿಶ್ವಜಗನ್ನುತೈ ಕಾನೂತ್ಸ ಸಜ್ಜನ ಭಕ್ತಿ ಚಾರಿತ್ರ (ಬಸಪು. 


* ಸೌರಗತಿಗೆ ಸಂಬಂಧಪಟ್ಟುದು (ಒಂದು ರೀತಿಯ ಸಂವತ್ಸರ (ಪಂಪಭಾ. Ke ; ನಮ್ಮ ಪುಣ್ಯದ ಸಾಮರ್ಥ್ಯಮನೂನಮನುಪ 
ಸಣ: ಪರಮಾತ್ಮನು ಮೇಲೆ ಹೇಳಿದ ಪ್ರಕಾರ ಬಾರ್ಹಸ್ಪತ್ಕ, ಸೌರ, !15|  ಮಾನಮದಲ್ಲೀ (ಚಂದ್ರವು. he ಭೀಮನನೂನಶರಸಂಘಾತವನು 
ಅನುಸೌರ, ನಾಕ್ಷತ್ರ, "ಚಾಂದ್ರ ಮಾನಗಳೆಂಬ ಸ ಬಾಗ ಗಣಿಸುವ ಖಂಡಿಸಿದನಾಕ್ಷಣಕೆ (ಕುವ್ಯಾಕ. ೧೨-೨೫). [ಸಂ.] 
ಪರಿವತ್ಸರಾದಿ ೫ ಹೆಸರುಗಳನ್ನು ಧರಿಸಿರುವನು (ಹಸಾರ. ೩೫೬). [ಸಂ]! | ಅನೂನಕ (ಗು). - ಅನೂನ. [ಸಂ.] 

ಅನುಸ್ಮ ರಣ (ನಾ). ೧. ಎಡೆಬಿಡದೆ ನೆನೆಯುವುದು; ಧ್ಯಾನ:| | ಅನೂನಗುಣ (ನಾ). ೧. ಮೇಲಾದ ಗುಣ. ೨. ಅಧಿಕ ಗುಣಗಳುಳ್ಳ 
ಆಂತಿರ್ದನಿತ್ಯಾದಿ ದ್ವಾದಶಾನುಪ್ರೇಕ್ಸಾನುಸ್ಮರಣ ಪರಿಣತಾಂತಃಕರಣನಾಗಿ ವನು : ರತ್ನಮೊಂದೆರಡಿಲ್ಲಾದೊಡಮೇನನೂನಗುಣನಂ ಸನ್ಮಿತ್ರನಂ 
(ಆದಿಪು. ೬-೩೪ ವ). ೨. ಸ್ಮರಣೆ; ನೆನಪು: ಅನುಸ್ಮರಣಮಾತ್ರ ನಿಷ್ಟಾ |20|  ಮಾಟ್ಟುವಾಡರದಿಂದಂ (ಪಂಚತಂ. ೩೧೦-೨೩). [ಅನೂನ* ಗುಣ] 
ದಿತಸಪ್ತತಳಾದಿಪ್ರಾಸಾದಪ್ರಕರನುಮಪ್ಪ (ಆದಿಪು. ೧೧-೩ ವ). Kp ಅನೂನಪುಣ್ಯ (ನಾ). ಕುಂದಿಲ್ಲದ ಪುಣ್ಯವುಳ್ಳವನು ; ಅಧಿಕವಾದ 

ಅನುಸ್ಮೃತ (ಗು). ಸ್ಮರಿಸಲ್ಪಟ್ಟ ; ನೆತೆದ : ಲೋಕ ಪತಿಗಿಟ್ಟಿನನುಸ್ಮ ಪುಣ್ಯವುಳ್ಳವನು : ಅನೂನಪುಣ್ಯಂಗಸಾಧ್ಯಮಿಲ್ಲೆಂಬುದಂ ನನ್ನಿಮಾಡು 
ಮಾತ್ರ ಪಾಪವಿಚ್ಛೆ ೀದನಮಂ ... ಶಾಂತಿನಾಮಮಂ ಸ, ವಂತೆ ಕೆಲವಾನುಂ ದಿವಸದೊಳ್‌ (ಚಂದ್ರಪು. ೭-೨೭ ವ). 
೧೦-೭೯). [xo-] [ಅನೂನ * ಪುಣ್ಯ] 

ಅನುಸ್ಯೂತ (ಗು). ಹೊಂದಿಕೊಂಡು ಬಂದ; ಜೊತೆಯಲ್ಲಿಯೇ |25| ಅನೂನಫಲ (ನಾ). ಅಧಿಕಫಲ: ಇಹಲೋಕ ಪರಲೋಕಡೊಳ 
ಬೆರೆತ ಎಲ್ಲ ನೀತಿಗಳಲ್ಲಿಯೂ ಅನುಸ್ಕ್ಯೂತವಾಗಿದ್ದು ಮೆರುಗನ್ನು ನೂನಫಲಭೋನಗವೈರಾಗ್ಯ ಶಮೆ ದೆಮೆಯುಪರತಿ ತಿತಿಕ್ಷೆಯಾಶ್ರದ್ಧೆಯೂ 
ಕೊಡುವಂಥ ವಿನಖುವೆಂಬ ನೀತಿಯನ್ನು ಇಲ್ಲಿ ವಿವರಿಸಲಾಗುವುದು (ವೀಕೈಪು. ೫-೧೧-೫). [ಅನೂನ * ಫಲ] 
(ನೀಗಟ್ಟು. ೧೮೪) ; ಕವಿಗೆ ಪ್ರತಿಮೆಗಳು Ni ಅನುಸ್ಕೂತವಾಗಿ ಅನೂನಾಂಗಿ (ನಾ). ಕುಂದಿಲ್ಲದ ಶರೀರವುಳ್ಳವಳು ; ಅಂಗಸೌಷ್ಠವ 
ಬಂದವು (ಏಳಜೀ. ೩೭). `ಸ] ವುಳ್ಳವಳು: ನಿರುಪಮ ಲಕ್ಷಣಯುತೆಯರ್‌ ಸರೂಪೆಯ(ರ್‌3 ನೃತ್ಯ 

ಅನುಸ್ವರ (ನಾ). ಹೆಚ್ಚಿನ ಸ್ವರ (ಉಂ. ಇಂಕನಿ). [ಸೆ.] |30| ಗೀತ ವಾದ್ಯಾದಿ ಕಳಾಪರಿಣತೆಯರನೂನಾಂಗಿಯರರಸಿಯರತಿಮುಗ್ಗೆ 

ಅನುಸ್ವಾರ (ನಾ). (ಯೋಗವಾಹಗಳಲ್ಲಿ ಒಂದಾದ) ಒಂದು ಬಿಂದು ಯರ್ಕಳಾಗಲೆನೇಯ್ಯು ೦ (ಮದತಿ. ೮-೫೬). [ಸೆಂ. ಅನೂನಾಂಗೀ] 
ವಿನ ಚಿಹ್ನೆ ಯಿಂದ ಗುರುತಿಸುವ ವರ್ಣ, ಬಿಂದು: ಬಿಂದುವನು ಅನೂಪ (ಗು). ೧. ನೀರು ಸಮೃದ್ಧಿ ಯಾದ; ಜಲ ತುಂಬಿರುವ 
ಸ್ವಾರಂ ತಾನೆಂದಕ್ಕು ಸೊನ್ನೆ ಮುತ್ತುವೋಲ್‌ ವೃತ್ತತೆಯಿಂ ಸಂದಿರ್ಪುದು "ಅನೂಪ ದೇಶ' ಪರಾ. (ನಾ). ೨. ನೀರು ಸಮೃದ್ಧಿಯಾಗಿರುವ 
(ಶಮದ. ೧೧) ; ಅನುಸ್ತಾ ರಕ್ಕೆ ಕನ್ನಡದಲ್ಲಿ KE ಉಚ್ಛ್ರಾರವಿಲ್ಲ ಪ್ರದೇಶ : ಡೇವಮ್ಯಾತಕ ಸಾಧಾರಣಾನೂಪ ಜಾಂಗಲ ಭೇದಂಗಳುಂ 
(ಕೈಪಿಡಿ. ಸ ಹಂಸ ಟು ಎಂಬ ಎರಡು ಪದಗಳನ್ನು ಹ ಬಿಡಿಸಿ |35| (ಆದಿಪು. ೮-೬೩ ವ). ೩, ಜೌಗುಪ್ರದೇಶ. ೪. ನದಿಯತೀರ, ದಡ. 
ನೋಡಿ... ಆಕಾರಕ್ಕೂ ಸಕಾರಕ್ಕೂ ನಡುವೆ ಇರುವ ವೂಕ್ಳಿ (©) 


೫, ಬೆಟ್ಟದ ತಪ್ಪಲು. ೬. ಕೆರೆ; ಕುಂಟಿ. ೭. ಎಮ್ಮೆ. ೮. ಕಪ್ಪೆ. 
*ಅನುಸ್ಟಾ! ರ? ಎಂ ಜನರು (ಮಧ್ಯಮ. ೧೨). (ಸಂ. 


೯. ಆನೆ. ೧೦. ಒಂದು ದೇಶದ ಹೆಸರು. "ಅನೂಪವಿಷಯ' 
ಅನುಹಾರ (ನಾ). ೧. ಅನುಕರಣ; ಬೇರೊಬ್ಬರಂತೆ ಮಾಡುವುದು. ಪರಾ. [ಸಂ.) 
೨. ಹೋಲುವಿಕೆ; ಹೋಲಿಕೆ. (ಸಂ.7 ಅನೂಪದೇಶ (ನಾ). ನೀರು ಸಮೃದ್ಧಿಯಾಗಿರುವ ದೇಶ: ಜಾಂಗಲ, 
ಅನುಹಾರ್ಯ (ಗು). ೧, ಆಚರಿಸತಕ್ಕ. (ನಾ). ೨. ಅಮಾವಾಸ್ಯೆ |40 


ಅನೂಪ, ಸಾಧಾರಣವೆಂದು ದೇಶ ಮೂರು ತೆರ... ಬಹಳ ನೀರುಂಟಾದ 
ಯಲ್ಲಿ ನಡೆಯಬೇಕಾದ ತರ್ಪಣವೇ ಮುಂತಾದ ಪಿತೃಕರ್ಮ. ದೇಶ ಅನೂಪ ದೇಶವೆನಿಸಿಕೊಂಬುದು (ವೈದ್ಯಸಾ. 1, ೧೦). 
[ಸಂ.] 


[ಅನೂಪ * ದೇಶ] 
ಅನೂಕ (ನಾ). ೧. ಬೆನ್ನುಮೂಳೆ. ೨. ಹಿಂದಿನ ಜನ್ಮ. ೩. ಶೀಲ.| | ಅನೂಪನಿಷಯ (ನಾ). ಐವತ್ತಾರು ದೇಶಗಳಲ್ಲಿ ಒಂದು: ಧಾತ್ರೀ 
೪, ನಂಶ; ಕುಲ; ಕುಟುಂಬ; ಒಳ್ಳೆಯ ಕುಲ: “ಶೀಲಡೊಳು ತನೂಜೆ ಪರಿವಿಡಿಯೊಳ್‌ ತಂದಿದಿರೊಳ್‌ ನಿಜಿಸಿ ತಗುಳ್ಳು ನುಡಿದಳ್‌ 
ಈಯಾ ಓಟ » ಟಾ ೧೪೩-೨೧) ; “ಶೀಲ | 45 ಪ್ರಪಂಚಮನನೂಪವಿಷಯಾಧಿಪನಾ (ಶಾಂತಿಪು. ೫-೧೨೧). 
ಸತ್ಯು ಲಮಿವನೂಕಮಕ್ಕು ? (ನಾನಾರ. ೧೩೦). [ಸೆಂ.] [ಅನೂಪ * ವಿಷಯ] 


ಅನೂರಾಧ ೨೬೯ 


ಅನೂರಾಧ "ಅನುರಾಧೆ' ನೋ. 

ಅನೂರಾಧೆ "ಅನುರಾಜಿ' ನೋ 

ಅನೂರು (ನಾ). ೧. ತೊಡೆಯಿಲ್ಲದವನು. ೨. ಸೂರ್ಯನ ಸಾರಥಿ; 
ಅರುಣ: ರಥಮಂ ನುರ್ಗೊತ್ತುತೆ ಸಾರಧಿಯಂ ತೊಡೆವಿಡಿದಿಭಂ 
ನಭಕ್ಕಿಡೆ ದಿನಕೃದ್ರಥದೊಳಗೆ ಬಿಳ್ಹು ತತ್ಸಾರಥಿಯೆನಿಸಿದನವನನೂರು | 5 
ವರುಣತೆಯಿಂದಂ (ರಾಜಶೇ. ೬-೮೬). [ಸಂ.] 

ಅನೂಷರ (ನಾ). ಚೌಳಿಲ್ಲದ ಭೂಮಿ; ಫಲವತ್ತಾದ ಕ್ಷೇತ್ರ. [ಸಂ.] 

ಅನೂಹ್ಯ (ಗು). ಊಹಿಸಲಾಗದ : ನಾವುಮಂತೆಯೆ ಸೃಷ್ಟಿ ಕೃತ್ರಿಮದ 
ಕೈಗೊಂಬೆ ಜೀವಮಾರ್ಗನನೂಹ್ಮ (ಮಂಕುಕ. ೭೩೨). (ಸಂ.) 

ಅನೃಜು (ಗು). ೧. ನೆಟ್ಟಗಿಲ್ಲದ; ವಕ್ರವಾದ. (ನಾ). ೨. ಕಪಟ; 


| 
ವಂಚಕ; ಸರಳಸ್ವಭಾವವಿಲ್ಲದವನು. [ಸಂ.] 


0 


ಅನೃಣಿ (ನಾ). ಖುಣವಿಲ್ಲದವನು ; ಸಾಲ ತೀರಿದವನು; ಖಣ 
ಮುಕ್ತ : ನಿನ್ನ ಈ ವಿನಯದ ಮಾತುಗಳಿಂದಲೇ ನೀನು ಅನ್ಯಣಿ 
ಯಾಗಿರುತ್ತೀ (ಮಭಾರ. ಸಭಾ. ೨). [ಸಂ.] 

ಅನೃತ (ನಾ). ೧. ಖುತವಲ್ಲದುದು; ಸತ್ಯವಲ್ಲದುದು ; ಸುಳ್ಳು: 
“ನೆರೆ ಸುಳ್ಳುಂ ತೊದಳೆನಲ್ಯಮನೃತಂ ೫ (ಕವಿಕಂ. ೨೨೨) ; ಹಿಂಸಾ 
ನೃತೆಸ್ತೇಯಾ ಬ್ರಹ್ಮಪರಿಗ್ರಹ ಪರಿತ್ಯಾಗಮೆಂಬಯ್ದೂ ಮಹಾವ್ರತೆಂ 
ಗಳೊಳ್‌ ನೆರೆದು (ಆದಿ ಫು. ೬-೨೭ ವ); ದೇವೇಂದ್ರನಿದಿರಲಿ ಮುನಿಯ 
ಭಂಡನಂ ಮಾಳ್ಟ ಭೂಪತಿಯಲನೃತವನಿಲ್ಲಿ ಕಂಡೆನಾದಡೆ ಕಾಣ ತೆಲಿ 
ನಾವುದೆಂದು ಚಿಂತಿಸಿದ ವಿಶ್ವಾಮಿತ್ರನು (ಹಚಕಾ. ೩-೮). ೨. ಕೃಷಿ; 
ವ್ಯವಸಾಯ.  (ಸಂ.] 

ಅನೃತವಚನ (ನಾ). ಸುಳ್ಳುಮಾತು; ಸುಳ್ಳುಮಾತಾಡುವವನು: 
ಕ್ರಮದಿಂದಾ ಜೀವಘಾತಾನೃತವಚನ ಪರಾರ್ಥಾಪಹಾರಾನ್ಮ ನಾರೀಗಮ 
(ಸುಕುಮಾ ೫-೪೩). [ಅನೃತ + ವಚನ] 

ಅನೃತಸ್ಪರ್ಧಿ (ನಾ). ಸುಳ್ಳಿನಲ್ಲಿ ಸ್ಪರ್ಧಿಸುವವನು ; ಮೋಡಿ ಇಂದ್ರ 
ಜಾಲಗಳಲ್ಲಿ ಸ್ಪರ್ಧೆಮಾಡುವವನು (?): (ದೇಶ ವಿದೇಶಗಳ 
ಗಾಯಕರು, ನಗೆಕಾರರು, ನರ್ತಕಿಯರು, ಓಲಗದ ದೊಂಬರು... ವಾದ್ಯ 
ಕಾರರು, ಅನೃತಸ್ಪರ್ಧಿಗಳು ೬4 ಶಪನಪ್ರವೀಣರು - ಈ ಮೊದಲಾ 
ದವರು ತಂತಮ್ಮ ವಿದ್ಯಾಪರಿಶ್ರಮದ ಕಲಾಪರಿಣತಿಯ ಸಾಧಕೆಗೆಳಿಂದ 
ಆಸ್ಥಾಯಿಕೆಯ ಮ ನೋರಂಜನವನ್ನು ಸಿದ್ಧಿಗೊಳ್ಳತೊಡೆಗುವರು) 
(ಬೆಟ್ಟಅ. ೩೨). [ಅನೃತ + ಸ್ಪರ್ಧಿ] 

-ಅನೆ, (ಪ್ರ). ಕ್ರಿಯಾವಿಶೇಷಣಗಳನ್ನು ಸಾಧಿಸಲು ಉಪಯುಕ್ತ 
ವಾದ ಒಂದು ಪ್ರತ್ಯಯ : ನೆಟ್ಟನೆ ತಾಂ ಸವಿಯೊಳೊಂದಿರೆ ಭೋಜನ 
ಮಾನಟ್ಟು ಬಡ್ಡಿಸು (ಕವಿರಾ. ೨-೧೪೫) ; ಇಂಚರಂಗಳೊಳೆಲ್ಲಂ ದಿಗ್ಭಿತ್ತಿ 
ಗಳ್‌ ತೆಕ್ಕೆ ತೀವೆ (ಪಂಪಭಾ. ೩-೫೪ ವ); ತೊಟ್ಟನೆ ಕೊಳೆ ನಿನಗೆ 
ಗೆಂಡಗರ್ವಮುಮಾಯ್ತೀ (ಗದಾಯು. ೭-೩೬) ; ತನುರುಚಿಯ ಮುಂದೆ 
ದಿನಪನ ಕಾಂತಿ ಕಪ್ಪ ಕಪ್ಪನೆ ಕೋಪದಿದಿರೊಳೌರ್ವಾನಳಂ ತಣ್ಣ ತಣ್ಣನೆ 
(ಹಚಕಾ. ೧-೪೧) ; ಆಟಕೇಶನ ಗುಡಿಯಾಗ ನೆಟ್ಟನೆ: ನೋಡಿದನು ದಿಟ 
ಮಲ್ಲಯ್ಯನು ಇರಲಿಲ್ಲ- ಅದ ಕಂಡು ಚಟ್ಟಿನೆ ಎದ್ದು ನಡೆದನು (ಸಿದ್ಧ ಪು. 
೫-೭೨). 

-ಅನ್ಕೆ "-ಅನೆಯ್ಯ' ನೋ. 

-ಅನೆಯ್ಯ, -ಅನೇ (ಪ್ರ). ವಸ್ತುಗಳ. ಸ್ಥಾನವನ್ನೂ ಶ್ರಮವನ್ನೂ 
ತಿಳಿಸಲು ಸಂಖ್ಯಾ ಮತ್ತು ಪರಿಮಾಣ ವಾಚಕಗಳಿಗೆ ಸೇರುವ 
ತದ್ಧಿತ ಪ್ರತ್ಯಯ : ಏಆನೆಯಾ ನರಕದಾ ಪುಟು ಅಕುಂ (ಕ್ಕುಂ) 
(ಇಆ. ೫, ೬೦-೪ ; 578) ; ಮೂಜನೆಯ ಬಾಗಿಲೊಳ್‌ ಬಂದಿರ್ದನಂತನ 
ಬರವಂ ಪಡಿಯಣಂ ಬಿನ್ನಸಂಗೆಯ್ಯೆ (ಪಂಪಭಾ. ೯-೨೯ ವ); ಅನೆಯ 


5 


35 


42 


ಅನೇಕೆಭವ 


ಪ್ರತ್ಯಯಕ್ಕೆ - ಅನಿತನೆಯಂ, ಇನಿತನೆಯಂ, ಎನಿತನೆಯೆಂ (ಶಮ:ದ. ೨೦೭ 

' ಪ್ರಯೋ) ; -ಅನೆಯ ಎಂಬ ಪ್ರತ್ಕಯವು ಉಕಾರಾಂತವಾದ ಸಂಖ್ಯಾ 
ವಾಚಕಗಳ ಮೇಲೂ ಅಷ್ಟು, ಇಷ್ಟು, ಎಷ್ಟು ಎಂಬುವುಗಳ ಮೇಲೂ ಸೇರಿ 
ಅನುಕ್ರಮವನ್ನು ತಿಳಿಸುತ್ತದೆ (ಮಧ್ಯಮ. ೧೩೮). -ಅನೇ : ಮೊದಲನೇ 
ಪುಸ್ತಕ (ಮುಂಬಯಿ. ೨-೧) ; ಸಾವಿರದೊಂಭೈನೂರು ಅರವತ್ತಾರನೇ 
ಇಸನಿ (ರೂಢಿ). 

-ಅನೆಯ್ಯ, -ಅನ, -ಅನ್ಕೆ, -ಅನ್ನ್ಯ, -ಆನ್ಕೆ (ಪ್ರ). ಕೆಲವು ಗುಣ 
ವಾಚಕಗಳ ಕಡೆಯಲ್ಲಿ ಕಾಣುವ ಪ್ರತ್ಯಯ: ಉದ್ದನೆಯ ಬಿಳಿಯ 
-ಜುಬ್ಬ (ಆರ್ಯಕ. ೧). -ಅನ: ಉದ್ದನ, ನೆಟ್ಟಿ ನ (8). -ಅನ್ಶೆ : ದಪ್ಪನೆ 
ಬಟ್ಟಿ (ರೂಢಿ) ; ಉದ್ದನೆ ಮುಖ (ರೂಢಿ). - ಅನ್ನ : ಇರಾಣ ದೇಶದ 
ಬೆಕ್ಕುಗಳ ಮೈಮೇಲೆ ಉದ್ದನ್ನ ಕೂದಲೂ ಇರುತ್ತವೆ (ಮುಂಬಯಿ. 
೩-೩೧). -ಆನ್ಕೆ : ತಪ್ಪಲೆ ಚೊಂಬು ಬಿಟ್ಟು ಈ ಪರಿಯ ಕಪ್ಪಾನೆ 
ಕತ್ತಲೇಲಿ (ದುರ್ಗೇಶ. ೫೪). 

ಅನೆಯಕ (ಗು). ಅನೇಕ; ಹಲವು : ಮಣಿಖಚಿತ ರಂಜಿತದಿಂದನೆಯಕೆ 
ಧ್ವಜನಿವಹದೊಳು (ಅನಂಚ. ೫-೧೦೬) ; ಅನೆಯಕ ದೇವ ಮಾನವರನೆಲ್ಲರ 
ಗೆಲ್ಲ ಘನಮಹಿಮೆಯನೆಲ್ಲವನು (ಅನಂಚ. ೧-೧೨೦). 

[ಸಂ. ಅನೇಕ] 

-ಅನೇ "-ಅನೆಯ' ನೋ 

ಅನೇಕ (ಗು). ೧. ಒಂದಕ್ಕಿಂತ ಹೆಚ್ಚಾದ. (ನಾ). ೨. ಅನೇಕರು 
ಅಥವಾ ಅನೇಕ ವಸ್ತುಗಳು : ಸಗುಣನಗುಣನೇಕನನೇಕಂ ಕ್ಷರನಕ್ಷರ 
ನೆನಿಪಗಣಿತ ವಿರುದ್ಧಗುಣ ನಿನ್ನ ನಿಜವದೇಂ ಕೇವಳಮೇ (ಜಗನಿ. 
೩-೯೭) ; ರಾಜ್ಯದ ಗಡಿಯ ಗ್ರಾಮದ ಆಡಳಿತಗಳಲ್ಲಿ ಅನೇಕಗಳು ಆಗ 
ಇರಲೇ ಇಲ್ಲವೆಂದೂ (ಬೆಟ್ಟಅ. ೬-೯); ಅನೇಕ ಮಂದಿ ಬಂದಿದ್ದರು 
(ರೂಢಿ). ೩, [ವ್ಯಾಕ] ಬಹುವಚನ: ನಿನತೆನತು ತನತೆನಿಪ್ಪಿವು ಜನಿ 
ಯಿಸುಗುಂ ನಿನ್ನದೆನ್ನದುಂ ತನ್ನದೆನಿಪ್ಪನಿತಜಕೊಳಂ ಮೇಣ್‌ ದ್ವಿತ್ವದಿ 
ನನೇಕದೊಳ್‌ ನತ್ವದೆಡೆಗೆ ಮತ್ತಂ ಬರೆಯುಂ (ಶಮದ. ೧೪೭). [ಸಂ.] 

ಅನೇಕಜಿಹ್ವ (ನಾ). ೧. ಒಂದಕ್ಕಿಂತ ಹೆಚ್ಚಿಗೆ ನಾಲಗೆಯುಳ್ಳುದು; 
ಹಾವು. ೨. ಹಲವು ನಾಲಗೆಯಿರುವವನು; ಆದಿಶೇಷ; ಸರ್ಪ 
ರಾಜ: ಕೈಲಾಸ ಗಿರಿಯನು ವಿಸ್ತರಿಪಡನೇಕಜಿಹ್ವನಿಗಲ್ಲದುಳಿದ ಲೋಕೆ 
ಡೊಳುಳ್ಳ ಮಹಾಕವಿರಾಜರನೀಕಕ್ಕೆ ಗೋ ಚರ ವ ಹುದೆ (ಕ್ರಿಪುಸಾಂ. 
೭-೭೧). [ಅನೇಕ + ಜಿಹ್ವ] 

ಅನೇಕತರ (ಗು). ಹೆಲವು ಬಗೆಯಾದ; ಹಲವಾರು ರೀತಿಯ: 
ಮನೆಗಿಂದು ಬರ್ಕುಮೆಂದಾನನೇಕತರವಸ್ತುವಾಹನಾದಿಯನೊಸೆದಿಂ 
ಬಿನೆ ಪಸರಿಸಿ ಕುಡಲಿರ್ದೆಂ (ಕವರಾ ೨-೩೧). [ಸಂ.] 

ಅನೇಕೆಪ (ನಾ). ಎರಡು ಬಗೆಯಾಗಿ ನೀರು ಕುಡಿಯುವುದು ; 
ಸೊಂಡಿಲಿಂದ ಒಮ್ಮೆ ಹೀರಿ ತರುವಾಯ ಬಾಯಿಂದ ಕುಡಿಯು 
ವುದು; ಆನೆ: ಇಂದ್ರಾನೇಕಪಂ (ಪಂಪಭಾ. ೩-೭೯) ; ತುರಗಾನೀ 
ಕವರವತ್ಸರಾಜನನೇಕಪಭಗದತ್ತನಲ್ತೆ ಬಲ್ಲಾಳನೃಪಂ (ಎಕ. ೪, ಚೆನ್ನರಾ.. 
೧೫೦-೧೯ ; 1182); ಮನ್ಮಥನ ಪಟ್ಟ ದನೇಕಪವು ಬಪ್ಪಂತೆ ಬರುತಿರ್ದಳು 
ಸರಾಗದಲಿ (ಜೀವಂಚ. ೧೫-೩೩). [ಸಂ.] 

ಅನೇಕಭಂಗಿ (ಗು). ಹೆಲವು ಆಕಾರ ಅಥವಾ ನಿಲುವುಳ್ಳ : ಕನಕ 
ರಜತಮಯಾನೇಕಭಂಗಿ ಭೃಂಗಾರಂಗಳುಂ (ಆದಿಪು. ೮-೧೫ ವ). 

[ಅನೇಕ + ಭಂಗಿ] 

ಅನೇಕಭವ (ನಾ). ಅನೇಕ ಜನ್ಮ; ಹುಟ್ಟು : ವಿಶಾಖನಂದಿಯು 
ಮಾಯುರವಸಾನದೊಳ್‌ ಸತ್ತನೇಕಛವಗಹನಪರ್ಯಟಿನದಿಂ ಬಂದು 
(ಶಾಂತಿಪು. ೬-೬೨ ವ). (ಅನೇಕ * ಭವ] 


ಅನೇಕನುಂಖ 


ಅನೇಕೆಮುಖ (ಗು). ೧. ಹಲವು ಮುಖವುಳ್ಳ. (ನಾ). ೨. ಹೆಲವು| 
ರೀತಿ: ಅಂತು ಪಿರಿದಪ್ಸುದಜ್‌ಂದನೇಕ ಮುಖದೊಳ್‌ ನಡೆವ ಸುರ | 
ಕೋಟಯಂ ಕಂಡು (ಶಾಂತಿಪು. ೧೦-೨೩ ವ). [ಆನೇಕ * ಮುಖ] 
ಅನೇಕನಚನ (ನಾ). [ವ್ಯಾಕ] ಬಹುವಚನ: ಕವದಿನಮರಯಿರೆನೆ 
ವೆನಿಪ್ಪುವು ವರ್ತಿಕುಮನ್ಮಯುಸ್ಕದಸ್ಮದ್ವಿಷಯ ವ್ಯವಹೃತಿಗಳ್ಳೇಕಾನೇಕ | 
ವಚನದಿಂ ಪ್ರತಿನಿಭಕ್ತಿ ಪುರುಸಾಖ್ಯಂಗಳ” (ಕಾವ್ಯಾವ. ೩೭೯). 
[ಅನೇಕ + ನಚನು 
ಅನೇಕೆವಾರಂ (ಅ). ಹಲವು ಬಾರಿ, ಸಲ: ಓರೊರ್ವರ್‌ ಸೆಣಸಿ 
ತಗುಳ್ತನೇಕವಾರಂ ವಾರ ಸ್ತ್ರೀ ಜನಮಿದಿರೊಳ್‌ ತುಳುಂಕೆ ನೀರಂ 
(ಕಾವ್ಯಾವ. ೫೪೮). [ಅನೇಕ +೬ ವಾರಂ] 
ಅನೇಕನಿಧ (ನಾ). ಹಲವು ಬಗೆ, ವಿಧ: ಜನರು ದೇಶಕ್ಕೆ ಅನೇಕ 
ವಿಧದಲ್ಲಿ ಸೇವೆ ಸಲ್ಲಿಸಬಹುದು (ರೂಢಿ). [ಅನೇಕ + ವಿಧ] 
ಅನೇಕವೇಳೆ (ಅ). ಹಲವು ಸಲ್ಕ ಬಾರಿ: ನಾನು ಈ ಊರಿಗೆ 
ಹಿಂದೆ ಅನೇಕ ವೇಳೆ ಬಂದಿದ್ದೆ (ರೂಢಿ). [ಅನೇಕ + ವೇಳೆ] 
ಅನೇಕಾಂತ (ನಾ). ೧. ಏಕಾಂತವಲ್ಲದ್ದು; ರಹ ಸ್ಕುವಲ್ಲ ದ್ದು. 
೨. [ಜೈನ] ಸರ್ವದೃಷ್ಟಿಗಳನ್ನುಳ್ಳ ತರ್ಕ; ಸ್ಯಾದ್ವಾದ; ಸಪ್ತ 
ಭಂಗಿ: ಸರ್ವಸ್ವಭಾವ ಧರ್ಮದಲ್ಲೂ ಇರುವುದಕ್ಕೆ ಅನೇಕಾಂತನೆಂದು 
ಅರ್ಥ (ಹಿಂದಸಾ. ೭೭). "ಅನೇಕಾಂತವಾದ? ಪರಾ. 
[ಅನೇಕ + ಅಂತ್ಯ) 
ಅನೇಕಾಂತದೃಷ್ಟಿ (ನಾ). ಸರ್ವದೃಷ್ಟಿಗಳುಳ್ಳ ತರ್ಕ: ಜೈನರ 
ಆನೇಕಾಂತದೃಷ್ಟಿಯ ಕಾರ್ಯಪ್ರದೇಶವು ಬಹು ವಿಸ್ತಾರವಾಗಿದೆ. 
(ಜೈನಪ. ೫). [ಅನೇಕಾಂತ + ದೃಷ್ಟಿ] | 
ಅನೇಕಾಂತನಾದ (ನಾ). [ಜೈನ] ವಸ್ತುವಿನ ಅನೇಕ ಧರ್ಮ 
ಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಪಾದನೆ ಮಾಡುವ ತರ್ಕ; | 
ಸ್ಯಾದ್ವಾದ 2 ಶಾಸ್ತ್ರಕಾರರು ಕೆಲವರು ಸರ್ವವಸ್ತುಗಳಿಗೂ ಸರ್ವ 
ಸ್ವಭಾವವನ್ನೂ ಅಂಗೀಕರಿಸಿ ವಿರೋಧಪರಿಹಾರ ಮಾಡಿರುವರು. ಇದಕೆ 
ಅನೇಕಾಂತವಾದವೆಂದು ಹೆಸರು (ಹಿಂದಸಾ. ೫). 
[ಅನೇಕಾಂತ + ವಾದ] 
ಅನೇಕಾಕ್ಷರ (ನಾ). ೧. ಒಂದಕ್ಕಿಂತ ಹೆಚ್ಚು ಅಕ್ಷರವುಳ್ಳದ್ದು : ಧಾತು 
ಗನೇಕಾಕ್ಷರಕಾಖ್ಯಾತವಿಭಕ್ತಿಗಳ ಮೊದಲೊಳಿಸು ತಾನಕ್ಕುಂ (ಕಾವ್ಯಾವ. 
೪೧೭) ; ಗದವಜಕಾರಮವಿದಿರಿರೆ ಪದಮಧ್ಯಂ ವಿಷಯಮಾಗನೇಕಾಕ್ಷರ 
ದೊಳ್‌ ಪುದಿಯೆ ಲಘೂಪಧೆ ಕೆಲಕೆಲವೊದವಿರ್ಕುಂ ರಾಂತಳಾಂತಮವು 
ಶಿಧಿಲತೆಯಂ (ಶಮದ. ೪೩). ೨, ಬಹುವಿದ್ಯಾಪರಿಣತ : ಲೌಕಿಕ 
ವೈದಿಕ ಶಾಸ್ತ್ರನನೇಕಾಕ್ಷರನೆನಿಸಿ [ಪಾಠಾಂ. ವಿವೇಕಿ ಕಲಾಭಿಜ್ಞ ನೆನಿಸಿ] 
ನೆಗಟ್ಟಿ ಚತುರಸ್ರಗುಣ೦ (ಛಂದೋಂಬು. ಕಿ. ೧-೧೨). 
[ಅನೇಕ + ಅಕ್ಷರ] 
ಅನೇಕಾಕ್ಷರಧಾತು (ನಾ). [ವ್ಯಾಕ] ಒಂದಕ್ಷರಕ್ಕಿಂತ ಹೆಚ್ಚುಳ್ಳ 
ಕ್ರಿಯಾಪ್ರಕೃತಿ : ಪ್ರಸ್ವಾದಿಗಳಪ್ಪ ಆಟಕುಳರೇಫಾಂತಂಗಳಪ್ಪ ನೇಕಾಕ್ಷರ 
ಧಾತುಗಳ್ಳೆ ಭೂತ ವರ್ತಮಾನ ಭವಿಷ್ಕಂತಿಗಾದ ದ, ದಪ, ವ ಎಂಬಿವು 
ಪರಮಾದೊಡೆಂ (ಶಮದ. ೪೪ ವೃತ್ತಿ). [ಅನೇಕಾಕ್ಷರ * ಧಾತು] 
ಅನೇಕಾಗ್ರತೆ (ನಾ). ೧. ಬಹುಮುಖವಾಗಿರುವುದು ; ಮನಸ್ಸು | 
ಒಮ್ಮೊಗವಾಗಿಲ್ಲದಿರುವುದು; ಚಂಚಲತೆ. ೨. ಹಲವು ಶಾಖೆ, 
ಅಥವಾ ಕೊಂಬೆಗಳಿಂದ ಕೂಡಿರುವ ಸ್ಥಿತಿ: ಭೂರುಹದೊಳನೇಕಾ | 
ಗ್ರತೆ ನವಾರಾಮದೊಳ್ಮಹಾಶೋಕಂ ವಸಂತದೊಳ್‌ ಮಾರಹಿತ; 
ಮುಂಬಲ್ಲದಿಲ್ಲಮಿವು ಮತ್ತೆಲ್ಲಿಯುಂ ಧರ್ಮಜನ ನೆಲದೊಳು (ಜೈ ಮಿಭಾ. 
[ಸಂ. ಆನೇಕಾಗ್ರತಾ] 


ಕ 


ಲ್ಲ 


೨-೮). 


೨೭೦ 


ಅನೊಳ 


ಅನೇಕಾತ್ಮಕ (ಗು). ಹಲವು ವಿಷಯಗಳನ್ನು ಒಳಕೊಂಡ; ಹಲವು 
ರೀತಿಯ ; ನಾನಾ ವಿಧದ: ಜಿನೇಂದ್ರೋಕ್ತಂ ವಿಶುದ್ಧಾಂತರಂಗಮನೇ 
ಕಾತ್ಮಕಮುರ್ಚೆ ಸುತ್ತಲಕಿಯೆ ಕರ್ಮಧ್ಯಾನಬಂಧಂ ಕ್ರಮ್ಯಕ್ರಮದಿಂದಾ 
ದುದು (ಶಾಂತಿಪು. ೯-೨೩). [ಸಂ.] 

ಅನೇಕಾರ್ಥಕ (ನಾ). ಹಲವು ಅರ್ಥಗಳನ್ನುಳ್ಳದ್ದು; ಹಲವು 
ಬಗೆಯ ಅರ್ಥವನ್ನು ಹೇಳಬಹುದಾದದ್ದು. [ಸಂ.] 

ಅನೇಕಾವರ್ಶಿ (ನಾ). ಹಲವು ಸಲ, ಬಾರಿ: ಅನೇಕಾನವರ್ತಿ ಹೇಳಿ 
ದರೆ ಬೇಸರಬರಬಹುದು (ರೂಢಿ). (ಸಂ. ಅನೇಕಾವೃತ್ತಿ] 

ಅನೇಕಾವೃತ್ತಿ (ನಾ). - ಅನೇಕಾವರ್ತಿ: ಅನೇಕಾವೃತ್ತಿ ಹೇಳಿ ಹೇಳಿ 

| ಸಾಕಾಯಿತು (ರೂಢಿ). [ಅನೇಕ ಅವೃತ್ತಿ] 

ಸ್ವತ (ನಾ). ದೇವನು ಒಬ್ಬನಲ್ಲ ಹಲವರು ಎಂಬ 

ವಾದ: ಅನೇಕೇಶ್ವರವಾದದಲ್ಲಿ ಪರಸ್ಪರ ಈರ್ಸ್ಮಾಸೂಯೆಗಳಿಗೆ 

ಅವಕಾಶವಿರಬಹುದೆಂದು ಏಕೇಶ್ವರವಾದದವರು ಹೇಳುವರು (ಹಿಂದಸಾ. 

೪೯). [ಅನೇಕ ೬ ಈಶ್ವರ + ವಾದ) 

| ಅನೇಕೇಶ್ವರವಾದಿ (ನಾ). ದೇವನು ಒಬ್ಬನಲ್ಲ ಹಲವರು ಎಂದು 

|. ವಾದಿಸುವವನು. [ಸಂ. ಆನೇಕೇಶ್ವರವಾದಿನ್‌] 

| ಅನೇಕೋಕ್ತಿ (ನಾ). ೧. ಹಲವು ಮಾತು. ೨. [ವ್ಯಾಕ] ಬಹು 
ವಚನ. [ಅನೇಕ ಉಕ್ತಿ] 

ಅನೇಡಮೂಕ (ನಾ). ೧. ಕಿವುಡ ಮತ್ತು ಮೂಗ: ಕವಿತಾ 
ರಹಸ್ಕಮಂ ಸತ್ಯವಿಯಜಿಗುಮನೇಕ[ಡ) ಮೂಕನೇಡಂ ಜಡನೆಂಬ 
ವನಜಾಗುಮೆ (ಆದಿಪು. ೧-೨೦). ೨, ಕುರುಡ; ಅಂಧ: *ಅಂಧಃ, 
ಅನೇಡಮೂಕಃ - ಈ ೨ ಕುರುಡಂ?' (ಹಲಾಯು . ೧೦೦-೪೫೫). 
೩. ದುಷ್ಟ; ಅಪ್ರಾಮಾಣಿಕ; ಮೋಸಗಾರ; “ಕೆಟ್ಟಿಮನಸಿನವ” 


5 


10 


15 


20 


(ಗಂಗಾಮ. ೯). (ಸಂ. (ಅನೇಡ * ಮೂಕ)] 
25 ಅನೈಳೆಮತ್ಯ (ನಾ). ಒಗ್ಗಟ್ಟಿಲ್ಲದಿರುವಿಕೆ: ಭಾರತೀಯರ ಅನೈಕ 


ಮತ್ಕವೇ ದಾಸ್ಯಕ್ಕೆ ಕಾರಣವಾಯಿತು (ರೂಢಿ). [ಸಂ.] 
ಅನೈಕಾಂತಿಕೆ (ಗು). ೧. ಒಂದೇ ಗುರಿಯಿಲ್ಲದ; ಚಂಚಲ ಸ್ವಭಾ 
ವದ; ಅನಿಶ್ಚಿತವಾದ. (ನಾ). ೨. ಏಕಾಂತಿಯಲ್ಲದವನು : ಅನೈ 


ಕಾಂತಿಕರ್ಕೆಲರ್ತನುತರತನುಗಳೊಳಮತಿವಿಶದ ಪ್ರಜ್ಞಾತಿಶಯಮಂ 
30, ಕಾಣಲಾದಪ್ಪುದು (ಆದಿಪು. ೨-೧೦ ವ). [ಸಂ.] 


[| 

| 

| 

| ಅನೈಚ್ಛಿಕ (ಗು). ಐಚ್ಛಿಕವಲ್ಲದ; ಕಡ್ಡಾಯವಲ್ಲದ : ತನ್ನ ಚಿಕ್ಕಮ್ಮನ 

| ಸತ್ಸ್ಯುಭಾನದ ಪ್ರೇರಣೆಯಿಂದಾಗಿ ಅವನು ಅನೈಚ್ಛಿಕವಾಗಿಯೇ ತನ್ನ 

!  ಮೆನಸ್ಸಿನಲ್ಲಿದ್ದುದನ್ನು ಹೇಳಿಬಿಟ್ಟಿನು (ಪುನರು. ೩೩೧) [ಸಂ.] 
| ಅನೈಪುಹೋಕ್ತಿ (ನಾ). ಪ್ರಾಢವಲ್ಲದ ಮಾತು; ನಿಪುಣತೆಯಿಲ್ಲದ 

35| ನುಡಿ: ಬಂದುವು ಪಾವುಡಂ ನೃಪತಿಗೆಂಬುದುಮಾನೆಗಳೀ ಪ್ರದೇಶ 
ದೊಳ್ಳಿಂದುದಿ ದೆಂಬುದುಂ ವಚನದೋಷವಿಶೇಷಮನೈ ಪುಣೋಕ್ತಿಯಿಂ 
(ಕನಿರಾ. ೧-೧೧೭). [ಸಂ. (ಅನೈಪುಣ + ಉಕ್ತಿ)] 

ಅನೈಸರ್ಗಿಕ (ಗು). ನೈಸರ್ಗಿಕವಲ್ಲದ ; ಪ್ರಕೃತಿ ವಿರುದ್ಧವಾದ : 
ಮನುಷ್ಯನ ಹೃದಯವು... ಉತ್ಕಟಚಿಂತೆಯಿಂದ ವ್ಯಾಪ್ತವಾಗಿದ್ದರೆ 
ಬಾಹ್ಯಪ್ರಪಂಚದ ಮೇಲೆ ಅವನ ದೃಷ್ಟಿಯಿರುವುದಿಲ್ಲವಲ್ಲದೆ ಅನೈಸರ್ಗಿಕ 
(Unnatural) ಪದಾರ್ಥಗಳು ಕಣ್ಣಿಗೆ ಗೋಚರವಾದಂತೆ ಮನಸ್ಸಿಗೆ 

| ತೋರುವುದು (ಕಪಾಕುಂ. ೧೨೬). [ಸೆಂ.1 


40 


ಅನೊಳ (ನಾ). ಒಂದು ಅಳತೆ (7): ಈ ಶೂರಗತಿಪೆತ್ತ ಅರಸು 
ಮತ್ತಾಣಿಯುಮೊಸದು ಅನೊಳ ಕೆಆಟನಿಯು ೦ ಇಕೊಳ ಪಾಟುಮಸನೆ 
ಪರಿಹಾರಮುಂ ಕೊಟ್ಟಿ (ಎಕ. ೩, ಕೋಲಾರ. ೨೩೨-೫; 750). P ಈ 


ಶಬ್ದ "ಅಯ್ಲೊಳ' ಎಂಬುದರ ಅಪಲಿಖಿತವಿರಬಹುದು. [?) 


45 


ಅನೋಕಹ 


ಕಹಃ, ದ್ರುಃ, ವಿಷ್ಟರಃ.,. ಈ - ೧೯ ಮರಂ” (ಹಲಾಯು. ೨೯-೨೩) ; 
ಅನೇಕ ಸಹಕಾರಾಶೋಕಾನೋಕಹನಂದನವನಪ್ರಸ್ಥಮನಿಂದ್ರಪ್ರಸ್ಥಮ 
ನೆಯ್ದೆವಂದು (ಸಂಪಭಾ. ೫-೨೨ ವ). [ಸಂ.] 

ಅನೋಜೆ (ನಾ). ೧. ಓಜಸ್ಸಿಲ್ಲದಿರುವುದು. ೨. [ಕಾ ವ್ಯ ಮಾ] 
ಒಂದು ಕಾವ್ಯ ದೋಷ: ಅಸದರ್ಥಂ ವಿಸರೀತಕಲ್ಪನೆಯಭವ್ಯಂ 
* « « ವಿಷಮಾಸೌಮ್ಯ ಮನೋಜೆಯೆಂಬಿನಿನಿತುಂ ದೋಷಂಗಳಷ್ಟಾದಶಂ 
(ಛಂದೋಂಬು. ಕಿ. ೧-೪೦ ಅಡಿಟ). (ಸಂ. ಅನೋಜಸ್‌] 

ಅನೋಸಂಸಾರ (ನಾ). [ಜೈನ] ಸಂಸಾರ, ಅಸಂಸಾರ, ನೋಸಂ 
ಸಾರೆ ಅನೋಸಂಸಾರ ಎಂಬ ನಾಲ್ಕು ಬಗೆಯ ಸಂಸಾರಗಳಲ್ಲಿ 
ಒಂದು: ಸಯೋಗಕೇವಲಿಗಳಂತೆ ಜೀವಪ್ರದೇಶ ಪರಿಸ್ಪಂದಮಿಲ್ಲಪ್ಪು 
ದಜಿಂ ಅಯೋಗಕೇವಲಿ ಜಿನಾವ ಸ್ಥಾ ನಂ ಅನೋಸಂಸಾರಮಕ್ಕುಂ 
(ತತ್ತ್ವಪ್ರ. ೩೨೬). [ಸಂ.] 

ಅನೌಚಿತ್ಯ (ನಾ). ಔಚಿತ್ಯವಿಲ್ಲದಿರುವುದು. [ಸಂ.7 | 

ಅನೌಪಚಾರಿಕ (ಗು). ೧. ಔಪಚಾರಿಕವಲ್ಲದ ; ಯೋಗ್ಯತೆಗೆ ತಕ್ಕ. |5| 
೨. ಮೊದಲೇ ಏರ್ಪಾಡಿಲ್ಲದ ; ಕ್ರಮವಾದ ರೀತಿಯಲ್ಲಿ ಏರ್ಪಡಿ 
ಸದ; ಪೂರ್ವಸಿದ್ಧತೆಯಿಲ್ಲದ : ರಾಷ್ಟ್ರಪತಿಗಳು ರಾಯಭಾರಿಯನ್ನು 
ಅನೌಪಚಾರಿಕವಾಗಿ ಭೇಟಮಾಡಿದರು (ರೂಢಿ). [ಸಂ.] 

ಅನೌಸಮ್ಯ (ನಾ). ಹೋಲಿಕೆಯಿಲ್ಲದಿರುವುದು. [ಸಂ.] 

ಅನ್ನ, (ಗು). ಆ ಪ್ರಕಾರವಾದ; ಅಂಥ: 

ಅನ್ನನ್‌, ಅನ್ನಂ - ಆಪ್ರಕಾರದವನು ; ಅಂಥವನು: ಅಂಜನೆಸುತ 
ನನ್ನ ಅನ್ನು ಕೇಸಿನಿಯ ಎಟದಾತನನ್ನನೆ (ಎಕ. 111, ಸೊರಬ. ೨೨-೮ ; 
809); ನಿನ್ನನ್ನಂ ನಿತತಯಶನಿಲಯ ತಾರಾಪತಿ ದಿನಕರ ಸದೃಶತೇಜ 
ನೆಂಬುದುಮುಂಟೀ (ಕ ನಿರಾ. ೩-೮೪); ದನುಜಾಂತಕನೆಂಬೀ ನಿನ್ನ 
ನಚ್ಚುವೋದಂಕೆಮೆಲವೊ ಮುನ್ನೆನ್ನನ್ನಂ ದನುಜಂ ಪುಟ್ಟದೆ ಸಂದುದು 
(ಪಂಪಭಾ. ೬-೫೪); ಆನ್ನಮಾದಿ ವಿಕಲ್ಪಕ್ಕೆ —ಸಿಡಿಲನ್ನ್ನಂ ಸಿಂಗದನ್ನಂ 
ಪುರಹರನುರಿಗಣ್ಣನ್ನನೀ ನಾರಸಿಂಹಂ (ಶಮದ. ೧೬೦ ಪ್ರಯೋ). 
ಅನ್ನಳ್‌ - ಆಪ್ರಕಾರದವಳು; ಅಂಥವಳು : ನಾಣ್ಚಿ ನೋಡಿದಳ್‌ ತಾಂ 
ಮನದನ್ನಳಪ್ಪ ಕಳಭಾಷಿಣಿಯಂ ನಯ ನತ್ರಿಭಾಗದಿಂ (ಚಂದ್ರಪು. 
೩-೬೨); ಮುಳಿದೆನ್ನೊಳ್‌ ಮನದನ್ನಳೊಯ್ಯನೊಣಗಿರ್ದಳ್‌ ನಿದ್ರೆಗೆ 
ಯ್ವಂದದಿಂ (ರಾಜಶೇ. ೧೧-೧೨೮). ಅನ್ನದು - ಅಂಥದು; ಅನ್ನರ್‌ ನ. 
ಅಂಥವರು: ಜಕ್ಕೆಯ್ಯನನ್ನರಾ ಧರ್ಮದಣಜಿವಿನೊಳ್‌ (ಎಕ. ೪, ; | 
ನಗರ, ೬೨-೪ ; 600) ; ನರರಾರ್‌ ನಿನ್ನನ್ನರಿನ್ನೀ ಭುವನಭವನದೊಳ್‌ | | 
ಗಂಗಚಕ್ರಾಯುಧಾಂಕಾ (ಕಾವ್ಯಸಾ. ೨೧೫ ಶೂದ್ರಕ) ; ಚೆನ್ನರಂ ತನ್ನರಂ | | 
ಜಾನಿಸಿ ಜಟಕಿದು ಕಾಮನನ್ನರಂ ಲೆಕ್ಕಿಸದೆ ಕೀಆತಿಮಾಣಂತೆ ಜತಿಗಳನ್ನರಂ 
ಮರುಳ್ಮಾಡಿ ಹುರುಳುಗೆಡಿಸುತ್ತೆ (ಉದ್ಭದೇ. ೫-೨೫); ಕೆಲ್ಲುಕೊಳ; 
ವೇಟ್ಛುಮೋ ವೃದ್ಧರೆಮ್ಮನ್ನರ್‌, ಎಳೆಯನಿವನನ್ನನಿನ್‌ ? (ಅಂತಿಗೊ. 
೬೭೧). ಅನ್ನವು- ಅಂಥವು : ಕಡೆದನ್ನವಪ್ಪ ಮೊಲೆಗಳ ನಿಡಿಯಲರ್ಗಣ್ಗಳ 
ಬೆಡಂಗಿಯರ್ಕಳನರ್ಕೆಂ ನಡೆ ನೋಡಿ ಪೋಗಲಾಜದೆ ತಡೆಯೆ ಪಗಲ್‌ ಪಿರಿ 
ಯಪ್ಪುವಾ ಪುರವರದೊಳ್‌ (ಕಾವ್ಯ ಸಾ. ೧೭೮ ಶೂದ್ರಕ). 
(ದೇ. ॥ ತನಿ. ಅನ್ನ- ಅಂಥ; ಅನ್ನನ್‌, ಅನ್ನಾನ್‌ - ಅಂಥವನು; 

ಕುರುಖ್‌. ಅನ್ನೇ] 

-ಅನ್ನ್ಯ "-ಅನೆಯ್ಯ' ನೋ. 

ಅನ್ಯ (ನಾ). ೧. ಆಹಾರ; ಊಟಿ: “ಆಂಧಃ, ಕೂರಂ, ಭಕ್ತಂ, 
ದೀದಿವಿಃ, ಅನ್ನಂ, ಓದನಂ, ಭಿಸ್ಸಾ, ಅಶನಂ, ಆಹಾರಃ-- ಈ ೯ ಕೂಟ್‌ ೫ ! 
(ಹಲಾಯು. ೫೩-೧೬೪); ಉನ್ನತ ಕುಕ್ಳುಟೀಶ್ವರ ಜಿನೇಶ್ವರನಂ ಜಿನಭಕ್ತೆ | 


ಅನೋಕಹ (ನಾ). ಮರ; ಗಿಡ: *ವೃಕ್ಷಃ, ಲ 


10 


20 


25 


30] 


35 


40: 


| 
| 
| 


45 


ಅನ್ನಕಂ 


ಪೋಗಿ ಕಾಣ್ಣನ್ನೆಗಮನ್ನಮಂ ಬಿಸುಟು ಪರ್ವ್ವತಮಂ ಪರಿದೇಜಕ 
(ಅಜಿಪು. ೧-೬೧; ಸೌಇಇ. ೫1-, ೫೨-೧೯; 1008 ನೋ); ವೈದಿಕ 
ರಪ್ಪ ವೇದವಿತ್ತುಗಳೊಂದು ಕೋಟಿಗೆ ಅನ್ನ ವನಿಕ್ಕಿದ ಫಲಕ್ಕೆ ಕೋಟ 
ಮಿಗಿಲು ಶಿವಶರಣಂಗೆ ಒಂದು ಭಿಕ್ಷವನಿಕ್ಕಿದ ಫಲ (ಆದವ, ೨೨) ; ಉರಗ 
ನಾರಿಯರೀತನ ಗಾಡಿಗೆ ನೇಣಿ ಮರುಳಾಗಿಯನ್ನವ ತೊಆಕಿದು (ಕಂನನಿ. 
೯-೧೩೭) ; ಅನ್ನಗತೋ ಪ್ರಾಣ (ಗಾದೆ). ೨, ಬೇಯಿಸಿದ ಅಕ್ಕಿ. 
"ಅನ್ನರಸ > ಪರಾ. ೩. ವಿಷ್ಣು. ೪. ಸೂರ್ಯ. ೫. ನೀರು. [ಸಂ.] 

ಅನ್ನಯಣ (ನಾ). ೧. ಅನ್ನದ ಯಣ: ಭೀಷ್ಮ ದ್ರೋಣ ಕೃಪ ಇವರಿಗೆ 
ಇಬ್ಬರಲ್ಲಿಯೂ ಒಂದೇ ಭಾವನೆ ಇದ್ದರೂ, ಅನ್ನಖಯಣವನ್ನು ತೀರಿಸಿ 
ಕೊಳ್ಳುವುದಳ್ಕಾಗಿ ಅವರು ಯುದ್ಧರಂಗದಲ್ಲಿ ಜೀವಳಕೊಡುತ್ತಾರೆ 
(ವಚಭಾ. ೧೨೩) ; ಅನ್ನದ ಯಣ ಇನ್ನೂ ತೀರಿಲ್ಲ ಬದುಕಿದ್ದಾನೆ (ರೂಢಿ). 
೨. ಅನ್ನದ ಹಂಗು. [ಅನ್ನ + ಯಣ] 

ಅನ್ನಂ (ಅ). ೧. ಅಷ್ಟರೊಳಗೆ; ಆ ಅವಧಿಯೊಳಗೆ; ಅದಕ್ಕೆ 
ಮುಂಚೆ: ಎಯ್ದೆ ಜೀವಂ ಬಿಡದನ್ನಂ ಬೇಗಮಿಂತೀ ಗಿಳಿಯ ಮಠಅ್‌ಯ 
ನಬ್ಬಾಕರಕ್ಕೊಯ್ವಮೀಗಳ್‌ (ಕಾದಂಪೂ. ೨೧೦); ನೆರೆವನ್ನಂ ರವಿ 
ನಿಲ್ಲದಸ್ತಗಿರಿಯಂ ಸಾರ್ದಂ ಪ್ರಿಯಂ ಪೊೋಗಲಾತುರನಾಗಿರ್ದಂ 
(ಕಾವ್ಯಾವ. ೮೫೭). ೨, ವರೆಗೆ; ತನಕ: ಒಳಗಂ ಭೇದಿಸದನ್ನಂ ಚಳ 
ಬುದ್ಧಿಗೆ ಪೊಜಗು ಬೆಟ್ಟತಾಗಿರ್ಕುಂ (ಸಮಪ. ೩-೨೭) ; ಮನಂ ದಣಿ 
ವನ್ನಮೋಲಾಡಿ ಪೊಡೆ ಕೋಡುವನ್ನಂ ಬರೆಸೀರ್ದು (ರಾಮಾಶ್ವ. ೩-೯). 
೩. ಹಾಗೆ; ಆ ಪ್ರಕಾರವಾಗಿ; ಅಷ್ಟು ಮಟ್ಟಿ ಗೆ; ಜಯವರ್ಮ 
ನಿರ್ದೊಡಮವಂ ಮುಟ್ಟಲ್ಲನೆಂದೊಳ್ಬೊಡಂಬಡುವನ್ನಂ ಕಿಜಿಯಾತನಂ 
ನಿಜಿಸಿದಂ ಶ್ರೀವರ್ಮನಂ ರಾಜ್ಯದೊಳ್‌ (ಆದಿಪು. ೨-೩೮). 


[ಆ ಅನ್ನ. 1 ತೆಲು. ಅನ್ನ] 


ಅನ್ನುಂತೆ (ನಾ). - ಅನಂತ : ಅಭಯಾ ಕೊಟ್ಟು ಬೆನ್ನು ಕಾಯಲಿಬೇಕು 


ಬೀಸಿ ಬಿಸಾಟದಲೆ ಅನ್ನಂತ ಕರ್ಮದಾಧಾರಧೀರ (ಮೋಕ್ಷದೀ. ೭). 
[ಆ ಸಂ. ಅನಂತ] 


ಅನ್ನಂಬಡೆ (ಕ್ರಿ). ಆಹಾರವನ್ನು ಪಡೆ : ಬಡತನದೊದವಿಂದನ್ನಂಬಡೆ 


ಯದೆ ಮಣುಗಿ ಕರನ್ನೋವಿಂ ಪೆಂಪುಗೆಟ್ಟು ನಮೆ ಯುತ್ತಿರ್ದರ 
(ಧರ್ಮಾಮೃ. ೮-೧೬೦). [ಅನ್ನ * ಪಡೆ,] 

ಅನ್ನುಂಬರೆಂ "ಅನ್ನೆವರಂ? ನೋ. 

ಅನ್ನುಕ್‌ "ಅನ್ನಕೆಂ' ನೋ. 

ಅನ್ನಕಂ, ಅನಕ್ಕ, ಅನಕಾ, ಅನ್ನಕ, ಅನ್ನಕ್ಕ (ಅ). ೧. ವರೆಗೆ; 
ತನಕ; ಅಷ್ಟು ದೂರ, ಕಾಲ: ಚಿಂತೆ ಬೇಡನ್ನಕಂ ಗೊಪೆಯೊಳಿರಿ 
ಸವನನೆನೆ (ಸಿದ್ಧ ರಾ. ` ೪-೪೦); ಬೆಳಗನ್ನಕ್ಕಂ ಹೊಂದಿದೆನದೊಂದೇ 
ಛಂದದುರು ಸುಖವ (ಬಸಪು. ೧೨-೧೦) ; ಕೌರವನ ಹರಣವಿರುವನ್ನಕಂ 
ನಮಗೆ ಧರೆ ಬಹುದೆ (ತುರಂಗ. ೭೨-೧೩). ೨. ಆ ವೇಳೆಗೆ; ಆ ಸಮ 
ಯಕ್ಕೆ: ಅನ್ನಕಂ ಧೃತರಾಷ್ಟ್ರದೂತರಿವರರಮನೆಗಳನ್ನು ಪೊಕ್ಕರು 
(ತುರಂಗ. ೨೪-೨) ; ಸರಸಿಯಂ ಬಿಡದೆಯಿರಲನ್ನಕಂ ರಾಯದಳ ಮೆರೆ 
ವುತಂ... ತೆರಳಿ ಬರೆ (ತುರಂಗ. ೭೪-೪೩). ಅನಕ್ಕೆ: ೧. ಜಡಜಭವ 
ನಭವನ ಸಮಯಮುಂ ಪಡೆವನಕ ದೇಗುಲದ ಹೊಜಗೆ ಯೆರಡು ಕರಂ 
ಮುಗಿದಿಹನು (ಬಸಪು. ೪೩-೪೨) ; ಧನಕನಕವುಳ್ಳನಕ ದಿನಕರನವೋ 
ಲಕ್ಕು (ಸರ್ವಜ್ಞ. ೧೨೩೭). ೩. ಸ್ವಲ್ಪಕಾಲದ ವರೆಗೆ: ಆನಕ ಅನರ 
ತಾಯಿ ನೋಡಿಕೊಳ್ಳಲಾರಳೆ (ಬೆಟ್ಟಿಹೊ. ೫೭). ಅನಕಾ : ೧, ಹೊರಗೆ 
ಹೋದವ ಇನ್ನೂ ಆನಕಾ ಮನೆಗೆ ಬಂದಿದ್ದಿ ಲ್ಲಪಾ (ಕಾಲಚ. ೧೧). ೩. ನನ್ನ 
ಗೆಳೆಯನ ಹತ್ತರ ಇದ್ದ ಎರಡು ಪ್ರತಿಗಳನ್ನು ಅನಕಾ ಇಸಕೊಂಡಿದ್ದೇನೆ 
(ಮುಂಬಯಿ. ೪-೧೯೨). ಅನ್ನಕ : ೧. ಈಶ್ವರಾರ್ಚನೆ ವೇಳೆಯೊಳು 


ಅನ್ನಕಂಟಿಕ 


ಬೆಳಗನ್ನಕಿರ್ದನು ಮುಗ್ಧಸಂಗಯ್ಯ (ಬಸಪು. ೧೨ ಸೂ) ; ಒಡ್ಡಿದಂಕವ 
ನಾನು ಗೆಲ್ವೆ ನೀನನ್ನಕ ದೊಡ್ಡಣ್ಣ ನೊಡನಿರು (ಭರಚ. ೫೦-೧೧೬). 
ಅನ್ನಕ್ಕೆ : ೧. ಸಂದೇಹವುಳ್ಳನ್ನಕ್ಕ ನತಾಂಗಿಯಲ್ಲ ಅಲಗಿನ ಮೊನೆ 
ಗಂಜುವನ್ನಕ್ಕ ಪಟುಭಟಿನಲ್ಲ (ಏಲೇಶ್ವ. ೫೯); ಶಿವಕರುಣವಿಡಿಯದನ್ನಕ್ಕ 
ಪ್ರಸಾದಿ ಎಂತೆಂಬೆ? ( ಸಿದ್ಧವ. ೨೯); ಏನಾದಡೇನಯ್ಯ ತಾನಾಗದನ್ನಕ್ಕ 
ತಾನಾಗಿ ತನ್ನನಜಸಿದವನು ಲೋಕದಲಿ ಏನಾದಡೇನು (ಸರ್ವಜ್ಞ. ೪೦೮). 
"ಅನ್ನಕ್ಕರ > ಪರಾ. (?] 

ಅನ್ನಕಂಟಕ (ಗು). ೧. ಊಟಕ್ಕೆ ತೊಂದರೆ ಮಾಡುವ. (ನಾ). 
೨. ಊಟಕ್ಕೆ ತೊಂದರೆ ಮಾಡುವವನು : ಯಾರಿಗೂ ಅನ್ನಕಂಟಕ 
ನಾಗಬೇಡ (ರೂಢಿ). [ಅನ್ನ * ಕಂಟಕ] 

ಅನ್ನಕಂಟಿಕತನ (ನಾ). ಆಹಾರಕ್ಕೆ ಅಡ್ಡಿಪಡಿಸುವ ಸ್ವಭಾವ; 
ಜೀವನಕ್ಕೆ ಕಲ್ಲು ಹಾಕುವುದು. [ಅನ್ನ.* ಕಂಟಕ + -ತನ] 

ಅನ್ನಕರ "ಅನ್ನಕ್ಕರ' ನೋ. 

ಅನ್ನಕಲ್ಪಕ (ನಾ). ಅನ್ನವನ್ನು ಒದಗಿಸುವವನು ; ಆಹಾರವನ್ನು 
ಕೊಡುವವನು: ಬ್ರಹ್ಮಾದ್ಮಖಿಳಚೇತನಕನ್ನಕಲ್ಪಕನಾಹನನಿರುದ್ಧಾದಿ 
ನಾಮದಲಿ (ಹಸಾರ. ೧೨-೨೪). [ಅನ್ಲೈ* ಕಲ್ಪಕ] 

ಅನ್ನಕ್ಕೆ "ಅನ್ನಕಂ ನೋ. 

ಅನ್ನಕ್ಕರ, ಅನ್ನಕರ (ಅ). - ಅನ್ನಕಂ: ೧. ಮರನುಳ್ಳನ್ನಕ್ಕರ ಎಲೆ 
ಉಲಿವುದ ಮಾಬುದೆ (ಅವಚಂ. ೧೦೭-೪೮೭) ; ಅಂಗ ಲಿಂಗವೆಂಬನ್ನಕ್ಕರ 
ಕಾಯದ ಸೂತಕೆ ಪ್ರಾಣಲಿಂಗವೆಂಬನ್ನಕ್ಕರ ಮನದ ಸೂತಕ (ಮಾಧೂಳ. 
೨). ಅನ್ನ ಕೆರೆ: ನೆಲನೂ ನೇಸಜುಳ್ಳನ್ನಕರ ಬದುಕೆನುತಾ ಸುಕನೈೆಯ 
ನಪ್ಪಿ (ನಿಭಾಗ. ೯-೨-೨೬) , ಧರಿಪುದು ಘಟಸುವನ್ನಕರೆ (ರಾಮವಿ. 
೧೪-೧೬೬). [?] 

ಅನ್ನಗತ (ಗು). ಅನ್ನಕ್ಕೆ ಸೇರಿದ; ಆಹಾರಕ್ಕೆ ಸಂಬಂಧಿಸಿದ. 
"ಅನ್ನಗತ ಪ್ರಾಣ' ಪರಾ. [ಅನ್ನ * ಗತ] 

ಅನ್ನೆಗತಪ್ರಾಣ (ನಾ). ಸ್ವಲ್ಪ ಹೊತ್ತು ಆಹಾರವಿಲ್ಲದಿದ್ದರೂ 
ತಡೆಯಲಾರದ ವ್ಯಕ್ತಿ, ; ಹಸಿವನ್ನು ತಡೆಯಲಾರದವನು : ಅನ್ನ 
ಗತಪ್ರಾಣ ಚರ್ಮಗತ ದೃಷ್ಟಿ (ಗಾದೆ) [ಅನ್ನಗತ * ಪ್ರಾಣ] 

ಅನ್ನಗದಕ (ನಾ). ಆಹಾರದ ವಿಷಯದಲ್ಲಿ ಮೋಸಗೊಳಿಸುವವನು; 
ಊಟಮಾಡಿದ್ದರೂ ಮಾಡಿಲ್ಲವೆಂದು ನಟಸುವವನು (ಉಕ. 8). 

[ಅನ್ನ * ಗದಕ] 

ಅನ್ನಗೆಡೆ (ನಾ). ಒಂದು ಊರಿನ ಅಥವಾ ಪ್ರದೇಶದ ಹೆಸರು (?): 
ಳೆಆಕಿಯ ಕೆಳಗೆ ಗುಣಿಗಗಳೆಯೊಳ್ಳಮ್ಮ ೫೦ ಸೆಜ್ಜೆ ಗದ್ದೆ ಮತ್ತ ೧ ಕಮ್ಮ 
೨೫ ಪಡಿಸಲಿಸುವುದರ್ಶ್ಶಂ ಭೋಗಕ್ಕಂ ಎಡೆನಾಡ ೭೦ ಬಳಿಯನ್ನಗೆಡೆಯಂ 
ಸರ್ವನಮಶ್ಶಂ ಬಿಟ್ಟಿಂ (ಎಕ. ೪111, ಸೊರಬ. ೧೮೪-೨೪ ; 1033 7). [?] 

ಅನ್ನಗ್ರಹಣ (ನಾ). ಆಹಾರವನ್ನು ತೆಗೆದುಕೊಳ್ಳುವುದು : ಊಟಕ್ಕೆ 
ಕುಳಿತುಕೊಳ್ಳುವಾಗಲೂ ರಂಗನು ಈ ಪ್ರಾರ್ಥನೆಯನ್ನು ಅಂದ ಬಳಿಕವೇ 
ಅನ್ನಗ್ರಹಣವನ್ನು ಮಾಡುತ್ತಿದ್ದನು (ರಂಗರೋ. ೧೬). 

[ಅನ್ನ ಗ್ರಹಣ] 

ಅನ್ನ ಚತ್ರ, ಅನ್ನಛತ್ರ (ನಾ). ಉಚಿತವಾಗಿ ಆಹಾರ ದಾನಮಾ 
ಡುವ ಧರ್ಮಶಾಲೆ: ಇದೇನು ಮನೆಯೋ ಆನ್ನಚತ್ರವೋ (ರೂಢಿ). 
ಅನ್ನಛತ್ರ (ಕೈಸ್‌ಗೆ. ೫೪೨). (ಸಂ. ಅನ್ನಸತ್ರ] 

ಅನ್ನೆಛತ್ರ "ಅನ್ನಚತ್ರ' ನೋ. 

ಅನ್ನಜ (ಗು). ಆಹಾರದಿಂದ ಹುಟ್ಟಿದ; ಆಹಾರಕ್ಕೆ ಸಂಬಂಧಿಸಿದ: 
ಅನ್ನಜ ಜೀವಜ ಮಾನಜ ಭೀತಿಗಳಂ ನಿರ್ಧರಿಸೆಲೆ ಬಾಲಕ (ಯೋಗಾಂವಿ. 
೩-೩೧). [ಸಂ.] 


ಎ೭೨ 


20 


25 


30 


40 


45 


ಅನ್ನ ಪದಾರ್ಥ 


ಅನ್ನದ (ನಾ). - ಅನ್ನದಾತ : ಅನ್ನದನ್ನಾದನ್ನಮಯ ಸ್ವಯಮನ್ನ 
ಬ್ರಹ್ಮಾದ್ಯ ಖಳ ಚೇತನಕನ್ನಕಲ್ಪಕ ನಾಹನನಿರುದ್ಧಾದಿನಾಮದಲಿ (ಹಸಾರ. 
೧೨-೨೪). [ಸಂ.] 
ಅನ್ನದಟ್ಟು (ನಾ). ಅನ್ನದ ಅಭಿಷೇಕ : ಯಿಂತೀ ಪಂಚಲಿಂಗದೇವರೊಳ 
ಗಾದ ದೇವರುಗಳ ಅಂನದಟ್ಟನ ಶ್ರಿಕಾಲದ ಪೂಜಾ ಪುನಸ್ಕಾರ ಅಮ್ರುತ 
ಪಡಿ... ವಿಶಿಷ್ಟ್ರೋತ್ಸವಂಗಳಿಗೆ (ಎಕ. ೩1, ಚಿತ್ರದು. ೩೨-೫೫ ; 1286). 
ಅನ್ನಾಭಿಷೇಕ ಹೋ. [ಅನ್ನ + ಅಟ್ಟು] 
ಅನ್ನದಾತ (ನಾ). ಅನ್ನವನ್ನು ಕೊಡುವವನು; ಆಹಾರವನ್ನು 
ಒದಗಿಸುವವನು : ಧರೆಯೊಳಿಂತಪ್ಪನ್ನದಾತರ ಸರಿಯಿಡುವರಾರಯ್ಕ 
ನಿನಗತಿ ಸಾಂಗವಾಯಿತ್ತು (ಬಸಪು. ೨೪-೨೬). [ಅನ್ನ * ದಾತ] 
ಅನ್ನದಾನ (ನಾ). ಆಹಾರವನ್ನು ಉಚಿತವಾಗಿ ಕೊಡುವುದು; 
ಭೋಜನವನ್ನು ಮಾಡಿಸುವುದು; ಧರ್ಮಕ್ಕಾಗಿ ಆಹಾರವನ್ನು 
ನೀಡುವುದು: ಪ್ರತಹೀನರ್‌ ಸನ್ಮಾರ್ಗಪ್ರತಿಕೂಲರ್‌ ವ್ಯಸನ ವಶಗತರ್‌ 
ಪಾಪಿಗಳಿಂತತಿಕಷ್ಟರಪ್ಪರವನಿಯೊಳತಿಥಿಯೊಳಿನ್ನನ್ನದಾನಮಂ ಕುಡುವೆಡೆ 
ಯೊಳ್‌ ( ಆದಿಪು. ೧೫-೪೦) ; ತನಯನಿಲ್ಲದ ಮನೆಯೊಳೆಮಗೆಂತನುಭವಿಸ 
ಬಹುದನ್ನದಾನವನನುಮತವೆ ಹೇಳಾ ನಪುತ್ರಸ್ಮ ಗತಿರ್ನಾಸ್ತಿ ಎನೆ 
(ಬಸಪು. ೨೪-೩೨) ; ಅನ್ನದಾನದ ಮಹಿಮೆ ತಾನನ್ನಮಯಕೆ (ಅನಿಕೇ. 
೫೬-೮). [ಅನ್ನ್ಯ * ದಾನ] 
ಅನ್ನದಾನಿ (ನಾ). ಅನ್ನವನ್ನು ದಾನ ಮಾಡುವವನು : ಅನ್ನದಾನಿಗಳ 
ಸಂಖ್ಯೆ ದೇಶದಲ್ಲಿ ಕಡಿಮೆಯಾಗುತ್ತಿದೆ (ರೂಢಿ). [ಅನ್ನ * ದಾಸಿ] 
ಅನ್ನದಾನೀಶ (ನಾ). ೧. ಅನ್ನದಾನವನ್ನು ಮಾಡುವವರ ಒಡೆಯ, 
— ಫ್ರಭು. ೨. ಒಬ್ಬನ ಹೆಸರು : ಘನಶಿಷ್ಯವೃಂದಮಂ ದೇಶಿಕಶೇಖರಂ 
ಪಡೆವುತಾತ್ಮಸಮಾನರನುರ್ಪಿಗನ್ನ ದಾನೀಶನೆನಿಪ್ಪ ನಾಮಮಭಿರಾಮತೆ 
ವೆತ್ತಿರೆ ತೋರ್ದನೂರ್ಜಿತಂ (ರಾಜಶೇ. ೧-೬೦). [ಅನ್ನ ದಾನ * ಈಶ] 
ಅನ್ನ ದ್ರೋಹ (ನಾ). ಉಂಡಮನೆಗೆ ಎರಡು ಬಗೆಯುವುದು. 
[ಅನ್ನ * ದ್ರೋಹ] 
ಅನ್ನದ್ವೇಷ (ನಾ). ಅನ್ನವನ್ನು ಕಂಡರೆ ಆಗದ ಸ್ಥಿತಿ ; ಆಹಾರದ 
ಮೇಲೆ ಇಚ್ಛೆಯಿಲ್ಲದಿರುವುದು : ಜ್ವರದಿಂದ ಬಾಯಿ ಕೆಟ್ಟು ಅನ್ನದ್ವೇಷ 
ವುಂಟಾಗಿದೆ (ರೂಢಿ). [ಅನ್ನ + ದ್ವೇಷ] 
ಅನ್ನನಾಳ (ನಾ). ಗಂಟಲಿನಿಂದ ಜಠರದವರೆಗೆ ಆಹಾರವನ್ನು 
ಸಾಗಿಸುವ ನಾಳ. [ಅನ್ನ್ಯ + ನಾಳ] 
ಅನ್ನನೀರು (ನಾ). - ಅನ್ನಪಾನ: ಹೊತ್ತುಹೊತ್ತಿಗೆ ಅನ್ನನೀರನು 
ಹವಣಿಸಿ ಮಕ್ಕಳ ಗಿಣಿಯಂತೆ ಸಾಕಿ (ಇಂಚಾಸ. ೧೬-೬೭). 
[ಅನ್ನ * ನೀರು] “ 
ಅನ್ನಪಕ್ಷಿ (ನಾ). ಒಂದು ಬಗೆಯ ಹಂಸಪಕ್ಷಿ: ನಾಲ್ಕನೆಯ ಕಟ್ಟಿನಲ್ಲಿ 
ಸುಂದರವಾದ ಹಂಸಪಕ್ಷಿ ಅನ್ನಪಕ್ಷಿಗಳೂ... ಕೆತ್ತಲ್ಪಟ್ಟದ್ದುವು 
(ಶಾಂತಲಾ. ೧೩೯). [ಅನ್ನೈ* ಪಕ್ಷಿ. / ತಮಿ. ಅನ್ನಂ ಹಂಸ] 
ಅನ್ನುಪಚನ, ಅನ್ನಪಚನೆ (ನಾ). ೧. ಆಹಾರವನ್ನು ಬೇಯಿಸುವುದು; 
ಅನ್ನವನ್ನು ಬೇಯಿಸುವುದು. ೨. ಆಹಾರವು ಜೀರ್ಣಿಸುವುದು ; 
ಜೀರ್ಣಶಕ್ತಿ : ಆಹಾರವು ಕಡಮೆಯಾದರೆ ರಕ್ತಾಭಿಸರಣ, ಶ್ವಾಸೋ 
ಚ್ಛ್ಚಾಸ, ಅನ್ನಪಚನ ಇತ್ಯಾದಿ ವ್ಯಾಪಾರಗಳು ಮಂದವಾಗಿ, ದೇಹಕ್ಕೆ 
ದುರ್ಬಲತ್ವ ಉಂಟಾಗುತ್ತದೆ (ಮುಂಬಯಿ. ೫-೧೬೨). ಅನ್ನಪಚನೆ : 
(ದಕ. 8). [ಅನ್ನ್ಯ* ಪಚನ] 
ಅನ್ನಪಚನೆ “ಅನ್ನಪಚನ' ನೋ. 
ಅನ್ನಸದಾರ್ಥ (ನಾ). ಅನ್ನ ಮತ್ತು ಪಲ್ಯು ಅಥವಾ ತಾಳದ (8) 
[ಅನ್ನ + ಪದಾರ್ಥ] 


ಅನ್ನಸಾನ 


ಅನ್ನಪಾನ (ನಾ). ಅನ್ನ ಮತ್ತು ನೀರು: ಎಲ್ಲ ಪ್ರಾಣಿಗಳಿಗೂ ಅವುಗಳ 
ಸ್ಥಿತಿಗತಿಗೆ ತಕ್ಕ ಆನ್ನಪಾನಾದಿಗಳ ಅನುಕೂಲತೆಯುಂಟು (ಮುಂಬಯಿ. 
೪-೫೯). [ಅನ್ನ್ಯ ಪಾನ] 
ಅನ್ನಪೂರ್ಣೆ (ನಾ). ಆಹಾರಕ್ಕೆ ಅಧಿದೇವತೆ; ದುರ್ಗಿಯ ಒಂದು 
ರೂಪ. (ಸಂ. ಅನ್ನಪೂರ್ಣಾ] 
ಅನ್ನಪ್ರಾಶನ (ನಾ). ಮಕ್ಕಳಿಗೆ ಮೊಟ್ಟ ಮೊದಲು ಅನ್ನವನ್ನು ಉಣಿ 
ಸುವ ಒಂದು ಸಂಸ್ಕಾರ ; ಷೋಡಶ ಕರ್ಮಗಳಲ್ಲಿ ಒಂದು: ಮಾಸ 
ಷಟ್ಟಂ ಪೋಗೆ ಪೂಜಾವಿಧಿಪೂರ್ವಕಂ ಯಥಾಕ್ರಮದಿನಗಟೂಡುವುದು 
ಅನ್ನಪ್ರಾಶನಕ್ರಿಯೆ (ಚಾವುಂಉ. ೨೩೨), ಗರ್ಭಾಧಾನ ಪುಂಸವನ 
ಸೀಮಂತ ಜಾತಕರ್ಮ ನಾಮಕರಣ ಆನ್ನಪ್ರಾಶನ ಚೌಲ ಉಪನಯನ 
. ಎಂಬ ಷೋಡಶ ಕರ್ಮಗಳೊಡನೆಯು (ವಿವೇಕ. ೫); ಆರನೆಯ 
ಶಿಂಗಳಲ್ಲಿ ಅನ್ನಪ್ರಾಶನವನ್ನು ಮಾಡುವುದು ; ಮಗುವಿಗೆ ಸ್ವತಂತ್ರವಾದ 
ಆಹಾರ ಸೇವನೆಯನ್ನು ಆರಂಭಿಸುವ ಕರ್ಮವು (ಆರ್ಯಧ. ೧೨೩). 
[ಅನ್ನ * ಪ್ರಾಶನ] 
ಅನ್ನಬರ "ಅನ್ನೆವರಂ' ನೋ. 
ಅನ್ನ ಬರೆ "ಅನ್ನೆವರಂ? ನೋ. 
ಅನ್ನಭೇದಿ (ನಾ). ಕಬ್ಬಿಣ ಮತ್ತು ಗಂಧಕಾಮ್ಲಗಳ ಸಂಯೋಗ 
ದಿಂದ ಉಂಟಾಗುವ ಒಂದು ಬಗೆಯ ಲವಣ; ಕಾಸೀಸ; 
ಹಿರಾಕಸ: ಅನ್ನಭೇದಿ ೪ ತೊಲ (ಗ್ರಾಮಾಕ. ೧೪೦); ಅಳಲೆಕಾಯಿ 
ಅನ್ನ ಭೆ € ದಿ ಮುಂತಾದುವುಗಳಿಂದ ಮಸಿಯನ್ನು ತಯಾರಿಸುತ್ತಿದ್ದರು 
(ಕನ್ನಸಂ. ೪೪). [ಸಂ.] 
ಅನ್ನಮದ (ನಾ). ಅನ್ನಕ್ಕೆ ಸಾಕಾಗುವಷ್ಟು ಆಸ್ತಿ ಇದೆ ಎಂಬ ಗರ್ವ; 
ಅನ್ನದ ಅಧಿಕತೆಯಿಂದ ಉಂಟಾಗುವ ಸೊಕ್ಕು: ಅನ್ನಮದ ಅರ್ಥ 
ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು 
(ಪುರಂದ. ೨-೧೫೧-೨). (ಆನ್ನ್ಯ * ಮದ] 
ಅನ್ನಮಯ (ನಾ). ಪಂಚಕೋಶಗಳಲ್ಲಿ ಒಂದು; ಸ್ಥೂಲದೇಹ : 
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ 
ಮಯ ಎಂಬ ಐದು ಕೋಶಸ್ವರೂಪನಾಗಿ (ಹಸಾರ. ೪-೧೬) ; ಈ ಸ್ಥೂಲ 
ಶರೀರವೇ ಅನ್ನ ಪರಿಣಾಮವಾದುದರಿಂದ ಪ್ರತ್ಯಕ್ಷನಾದ ಕೋಶವು ಅನ್ನ 
ಮಯ (ಹಿಂದಸಾ. ೧೯೭). "ಅನ್ನಮಯಕೋಶ' ಪರಾ. 
[ಅನ್ನ * ಮಯ್ಯ) 
ಅನ್ನಮಯಕೋಶ (ನಾ). ೨ ಅನ್ನಮಯ: ತಂದೆಯು ತಿಂದ ಅನ್ನ 


ದಿಂದ ಉತ್ಪನ್ನವಾದ ವೀರ್ಯದಲ್ಲಿ ಹುಟ್ಟ ಅದೇ ಅನ್ನದಿಂದಲೇ ವೃದ್ಧಿ \ 


ಗೊಳ್ಳತಕ್ಕದ್ದು ಅನ್ನಮಯಕೋಶ (ಜೀವಾತ್ಮ. ೧೫೦). 
| ಅನ್ನಮಯ + ಕೋಶ] 
ಅನ್ನ ಮಾನಿ (ನಾ). ಅನ್ನದ ಅಭಿಮಾನಿ ದೇವತೆ: ಅನ್ನಮಾರ್ಯಶಶಾಂಕ 
ನೊಳು ಕಾರುಣ್ಕಸಾ ಗರ ಕೇಶವನು ಪರಮಾನ್ನದೊಳು ಭಾರತಿಯು ನಾರಾ 
ಯಣನು ಭಕ್ಷ್ಯದೊಳು... ಇರುತಿಪ್ಪನೆಂದೆಂದು (ಹಸಾರ. ೩೧-೧೪). 
[ಅನ್ನ್ಯ * ಮಾನಿ] 
ಅನ್ನಮುಹೂರ್ತ (ನಾ). 5 ಅನ್ನಪ್ರಾಶನ: ಇಂದು ಮಗುವಿಗೆ ಅನ್ನ 
ಮುಹೂರ್ತ ಮಾಡಿಸಬೇಕು (ರೂಢಿ). [ಆನ್ನೈ * ಮುಹೂರ್ತ) 
ಅನ್ನಯ “ಅನ್ಸೆಯ' ನೋ. 
ಅನ್ನರಸ (ನಾ). ಅನ್ನದ ಸಾರ; ಸಾರು ಮಜ್ಜಿಗೆ ಮುಂತಾದ ದ್ರವ 
ವಸ್ತುಗಳೊಡನೆ ಕಿವಿಚಿ ತೆಗೆದ ಅನ್ನದ ಸತ್ತ್ವ: ಯಮನು ಅವನಿಗೆ 
ಅನ್ನರಸವನ್ನೂ ಧರ್ಮಸ್ಥಿತಿಯನ್ನೂ ಕೊಟ್ಟನು (ವಚಭಾ. ೧೩೧). 
[ಅನ್ನ * ರಸ] 


೨೭೨. 


ಅನ್ನಾಂಗೆ 


ಅನ್ನವರ "ಅನ್ನೈವರಂ' ನೋ. 
ಅನ್ನವರ್ಜಿತವ್ರತ (ನಾ). ಅ ನ್ನವನ್ನು ಬಿಟ್ಟಿರುವ ನಿಯಮ; 
ಉಪವಾಸವ್ರತ. [ಅನ್ನ ವರ್ಜಿತ* ವ್ರತ] 
ಅನ್ನವಸ್ತ್ರ (ನಾ). ಆಹಾರ ಮತ್ತು ಬಟ್ಟಿ. (ಅನ್ನ * ವಸ್ತ್ರ] 
5 ಅನ್ನವಾಟಿಕೆ (ನಾ). ಅಡಿಗೆಯ ಮನೆ; ಪಾಕಶಾಲೆ: ಅನ್ನವಾಟಕೆ 
ಗಳೊಳ್‌ ಪಾಕಮಂ ಮಾಡಿಸುವ ಮಣಿಹಮಂ ಕೃತವರ್ಮಕಂ ತಾಳ್ನನು 
(ಜೈ ನಿಭಾ. ೩೪-೭). [ಅನ್ನ + ವಾಟಕೆ] 
| ಅನ್ನವಾಸ (ನಾ). ೧. ಭೋಜನ ಶಾಲೆ; ಊಟದ ಮನೆ: ನೆಗಲ್ಲ 
|, ಮಾತಜ್‌ವರ ಸಬ್ಬವದವರೊಡನಂತೊಸೆದನ್ನವಾಸದೋಲಗದೊಳಿರ್ದನಾ 
ಗಳ್‌ ಹರಿಗಂ (ಪಂಪಭಾ. ೩-೮೦); ಅಮೃತಮತಿಯೆಂಬಳ್‌ ಅಮೃತಾ 
ಹಾರದ ಬೋನಮಂ... ಪಿಳಾಸದಿಂದನ್ನ ವಾಸಕ್ಕೆ ನಡೆಯಿಸಿಯುಂ 
(ಚಂದ್ರಪು. ೧೧-೧೪೫ ವ) ; ಮಡದಿಗೆ ಬೋನನೆತ್ತುವೆಡೆಯಾಡುವ ಬಡ್ಡಿಪ 
ಸೋದಿಪೊಳ್ಳಿತಂ ನುಡಿಸುವ ಕಂಚನುಗ್ರಡಿಪ ಕೆಯ್ಲೆ ಆಕಿವಾರತಿದೋರ್ಪ 
« « « ನೆರೆದರಿಂದ್ರಲತಾಂಗಿಯರನ್ನವಾಸದೊಳ್‌ (ಪುಷ್ಪಪು. ೯-೮೭). 
[ಅನ್ನ್ಯ * ವಾಸ] 
ಅನ್ನವ್ಟೆ (ನಾ). ಒಬ್ಬಾಕೆಯ ಹೆಸರು: ತೊರೆಯರ ಮಾರಣ್ನಗಂ ಅನ್ನವ್ವೆ 
ಯಕ್ಕಂಗಂ ಪುಟ್ಟಿ ದವರ ತಾತಣ್ಣ (ಎಕ. 1೪, ಗುಂಡ್ಲುಪೇ. ೮೪-೨; 
1000 2). [ಅನ್ನ + ಅವ್ವೆ) 
ಅನ್ನಶಾಂತಿ (ನಾ). ಅನ್ನದಿಂದ ಉಂಟುಮಾಡುವ ತೃಪ್ತಿ; ಅನ್ನ 
ದಾನದ ಮೂಲಕ ನಡಸುವ ಶಾಂತಿ: ಗ್ರಾಮದೇವತೆಗೆ ಅನ್ನಶಾಂತಿ 
ಮಾಡಬೇಕು (ರೂಢಿ). [ಅನ್ನ * ಶಾಂತಿ] 
ಅನ್ನಶುದ್ಧಿ (ನಾ). ೧. ಆಹಾರಶುದ್ಧಿ. ೨. ತುಪ್ಪ: ಅವರ ಹೆಂಡತಿಯ 
ವರು ಮುಂದಿನ ಅರು ತಿಂಗಳಿಗೆ ಬೇಕಾಗುವಷ್ಟು “ ಅನ್ನಶುದ್ಧಿಯನ್ನು ” 
(ತುಪ್ಪ) ಸಂಗ್ರಹಿಸಿಬಿಟ್ಟಿರು (ಶಿವರಾ. ೧೫). [ಅನ್ನ + ಶುದ್ಧಿ] 
ಅನ್ನ ಶ್ರಾದ್ಧ (ನಾ). ಬೇಯಿಸಿದ ಆಹಾರವನ್ನು ಬಡಿಸಿ ಮಾಡುವ 
ಶ್ರಾದ್ಧ, ತಿಥಿ. "ಆಮಶ್ರಾದ್ಧ' ಪರಾ. [ಅನ್ನ + ಶ್ರಾದ್ಧ) 
ಅನ್ನಸಂತರ್ಪಣೆ (ನಾ). ಅನ್ನದಾನದಿಂದ ಜನರನ್ನು ತೃಪ್ತಿಪಡಿಸು 
ವುದು; ದಾಸೋಹ: ಈ ಊರಿನಲ್ಲಿ ಇಂದು ಅನ್ನಸಂತರ್ಪಣೆ (ರೂಢಿ). 
[ಅನ್ನ * ಸಂತರ್ಪಣೆ] 
ಅನ್ನ ಸಂಸ್ಕಾರ (ನಾ). ೧. ಪಾಕವಿದ್ಯೆ; ಅಡಿಗೆಮಾಡುವ ಕಲೆ: 
ಅವನು ಯತುಪರ್ಣನಲ್ಲಿಗೆ ಹೋಗಿ, “ನಾನು ಆಶ್ವವಿದ್ಯೆಯನ್ನು ಬಲ್ಲೆ ; 
ಅನ್ನಸಂಸ್ಕಾರವನ್ನು ಬಲ್ಲೆ ; ಇತರರು ಅರಿಯದ ಶಿಲ್ಪಗಳನ್ನು ಬಲ್ಲೆ 32 
ಎಂದು ಹೇಳಿದನು (ವಚಭಾ. ೧೩೬). ೨. ಬಡಿಸಿದ ಅನ್ನವನ್ನು ಮಂತ್ರ 
ಪೂರ್ವಕವಾಗಿ ಶುದ್ಧಿಗೊಳಿಸುವುದು. [ಅನ್ನ * ಸಂಸ್ಕಾರ] 
ಅನ್ನ ಸತ್ಯಾಗ್ರಹ (ನಾ). ಉದ್ದೇಶ ನೆರವೇರಿದ ಹೊರತು ಆಹಾರ 
ವನ್ನು ತೆಗೆದುಕೊಳ್ಳುವುದಿಲ್ಲವೆಂಬ ಪ್ರತಿಜ್ಞೆ, —ಹೆಠ: ಸಿರಿಯಲ್ಲಿ 
ನಡೆದದ್ದು ಏನೆಂಬುದನ್ನು ಸ್ಪಷ್ಟಹೇಳದಿದ್ದರೆ ತಾನು ಊಟವನ್ನೇ ಮಾಡ 
ಲಾರೆನೆಂದು ಹೆಂಡತಿ ಅನ್ನಸತ್ಕಾಗ್ರಹ ಮಾಡುವಷ್ಟರ ಮಟ್ಟಗೆ ಪರಿಸ್ಥಿ ತಿ 
ಬಂತು (ಮೂರುದಾ. ೧೯೬). [ಅನ್ನ * ಸತ್ಯಾಗ್ರಹ) 
40 ಅನ್ನಸತ್ರ (ನಾ). ಎ ಅನ್ನಚತ್ರ (ಕೈಸ್‌ಗೆ. ೫೪೨). [ಸಂ.] 
ಅನ್ನಳ್‌ "ಅನ್ಸ್ಟ' ಪರಾ. 
ಅನ್ನಾಂಗ (ನಾ). ೧. [ಜೈನ] ಆಹಾರವನ್ನು ಒದಗಿಸಿಕೊಡುವ 
ಕಲ್ಪವೃಕ್ಷ; ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು: ವಸನಾಂಗಾ 
ತೋದ್ಯಾಂಗ ಪ್ರಸವಾಂಗ ಜ್ಯೋತಿರಂಗ ದೀಪಾಂಗಾನ್ನಾಂಗ ಸುರಾಂಗ 
ಭಾಜನಾಂಗಾವಸಥಾಂಗ ವಿಭೂಷಣಾಂಗ ದಶಕಲ್ಪಕುಜಂ (ಚಂದ್ರಫ. 
೩-೩೪). ೨. ಜೀವಾಣು; ವಿಟಿಮಿನ್ನು: ಇದು ಒಂಭತ್ತನೆಯ ಮಗು 
18 


10 


30 


ಲೂ 


5 


| 
| 


ಅನ್ನಾ ಥಬಂಧು ೨೭೪ 


. -- ಈಗ ನಾವು ಮಗುನನ್ನು ಗಡಸುಪಟ್ಟಯಲ್ಲಿ ಹಾಕಿ ಅನ್ನಾಂಗ ಮತ್ತು | | 
ಹಾಲು ಕೊಟ್ಟು ಪೋಷಿಸಬೇಕು (ಚಿಕಿತ್ಸ. ೬೮); ಉತ್ತಮ ಅನ್ನಾಂಗ | 
ಗಳನ್ನು ತಿನ್ನುವುದರಿಂದ ಇವು ಪುಸ್ಟಿಗೊಳ್ಳುತ್ತವೆ (ಜೀವಾತ್ಮ. ೧೫೨). | 

[ಅನ್ನ + ಅಂಗ್ಯ] | 

ಅನ್ನಾಥಬಂಧು (ನಾ). - ಅನಾಥಬಂಧು: ಚನ್ನಾಗಿ ನಂಬಿದವನೊ | 5! 
ಚನ್ನಿಗಗೋವಳೇಶ ಅನ್ನಾ ಥಬಂಧುವೆಂಬೊ ಘನ್ನತೆಂತೋ (ಮೋತ್ಷದೀ. 
೭). [ಅನ್ನಾಥ್ಯ (ಆ ಸಂ. ಅನಾಥ) + ಬಂಧು] 

ಅನ್ನಾದ (ನಾ). ಅನ್ನವನ್ನು ತಿನ್ನತಕ್ಕವನು : ಅನ್ನದನ್ನಾದನ್ನಮಯ 
ಸ್ವಯಮನ್ನ ಬ್ರಹ್ಮಾದ್ಯ ಖಿಳ ಟೇತನಕನ್ನಕಲ್ಪಕನಾಹನನಿರುದ್ಧಾದಿ ನಾಮ 
ದಲಿ (ಹಸಾರ. ೧೨-೨೪). [ಸೆಂ.] 10 

ಅನ್ನಾನ್ನಗತಿಕ (ನಾ). ಆಹಾರಕ್ಕಾಗಿ ಹಂಬಲಿಸುವವನು : ಕಲಾ 
ವಿದನಿಗೆ ಬದುಕಿಲ್ಲ. ದಾರಿದ್ರ್ಯ ಅವನ ಬೆನ್ನು ಹತ್ತುತ್ತದೆ... €ನ್ಸಾನ್ನ 
ಗತಿಕನಾಗಿ ಅವನು ಬಾಳಬೇಕಾಗುತ್ತದೆ (ರಂಗರೋ. ೧೯೯). 

ಅನ್ನಾನ್ನಗತಿಕವಾಗು - ಕೂಳಿಲ್ಲದೆ ಹೋಗು (ಉಕ) : ಮಾನವ 
ಜೀವ ಹುಳುಗಳಹಾಗೆ ಸಾಯುವ ಸ್ಥಿತಿ ಬಂದಿದೆ ; ಅನ್ನಾನ್ನಗತಿಕವಾಗಿದೆ 
(ಬನಸಿ. ೧೧೦). [€ ಸಂ. ಅನ್ನಾನ್ನಗತಿಕ ?) 
ಅನ್ನಾಭಾವ (ನಾ). ಆಹಾರವಿಲ್ಲದಿರುವುದು; ಊಟಕ್ಕೆ ಗತಿಯಿಲ್ಲ 
ದಿರುವುದು : ಇಂದು ದೇಶದಲ್ಲಿ ಅನ್ನಾ ಭಾವವಿದೆ (ರೂಢಿ). 
[ಅನ್ನ + ಅಭಾವ] 
ಅನ್ನಾಭಿಷೇಕೆ (ನಾ). ದೇವರಿಗೆ ಅನ್ನದಿಂದ ಮಾಡುವ ಅಭಿಷೇಕ. 
[ಅನ್ನ್ಯ * ಅಭಿಷೇಕ. / ತಮಿ. ಅನ್ನಾಭಿಷೇಕಂ] 

ಅನ್ನಾರಿ (ನಾ). ಒಬ್ಬಾಕೆಯ ಹೆಸರು : ಶ್ರೀ ಕೊಣ್ಣಲ ಗಾಮುಣ್ಣರ | 
ಮಗಳನ್ನಾರಿಯರ್‌ ಕಾಡೆಮ ಗಾಮುಣ್ಣಜಕ್ಗಿ ಕೊಟ್ಟರ್‌ ಅನ್ನಾರಿಯು | 
ಮಾಡಿಸಿದ ತೂಮ್ಬು (ಎಕ. 20, ಶ್ರೀನಿವಾ. ೨೫-೨ ; 950). [1] 

ಅನ್ನಾರ್ಥಿ (ನಾ). ಆಹಾರವನ್ನು ಬೇಡುವವನು; ಭಿಕ್ಷುಕ (ದಕ. 8). |25 


೨ 


0 


[ಅನ್ನ + ಅರ್ಥಿ] 
ಅನ್ನಾಶಯ (ನಾ). ಅನ್ನಕೋಶ : ಮೊದಲು ಇವು ಅನ್ನಾಶಯದಲ್ಲಿ 
ರುವ ಹೈಡ್ರೋಕ್ಲೋರಿಕಾಮ್ಲ ಮತ್ತು ವಿಶಿಷ್ಟ ರಾಸಾಯನಿಕ ಕಿಣ್ವಗಳ 
ಮೂಲಕ ವಿಭಜನೆ ಹೊಂದಿ , . . ಮಾರ್ಪಡುತ್ತವೆ (ನಿರಶಾ. ೨೩). 
[ಅನ್ನ ಆಶಯ] 30 
ಅನ್ನಾ ಸನಪಂಕ್ತಿ (ನಾ). ಭೋಜನ ಪಂಕ್ತಿ; ಊಟಿದ ಸಾಲು: ತಮ್ಮ 
ತಮ್ಮವರ ತಾವಜಕಿಯದಖಂಡಿತರು ಒಡಲ ಗುಣಧರ್ಮದಿಂದ ಅನ್ನಾಸನ 
ಪಂಕ್ತಿಗೆ ಹೋರುವರಿಗೇಕೆ ಶಿವನ ವೇಷ (ಅವಚಂ. ೨೫೮-೧೧೭೩). 
[ಅನ್ನ * ಅಸನ * ಪಂಕ್ತಿ] 
ಅನ್ನಿಗ (ನಾ). ಬೇರೆಯವನು; ಹೊರಗಿನವನು : ನಿನ್ನ ಪೇಟ್ಡು |55 
ಜೊಂದಂದಮನೊಲ್ಲದನ್ನಿಗರ ಪೇಟ್ಲುದು ಗೆಯ್ದೆನೊ (ಪಂಚತಂ. ೩೪-೨); 
ಎನ್ನ ನರನ್ನಿಗರೆನುತುಂ ಮಜುಕೆಂ ಮಚ್ಚರಗೊಳ್ಳದ ಸತ್ಯಕ್ಕೆ ಅವಟ್ಟಿ ನಿಸುವ 
ಸಾಧುಸಮಿತಿಗತಿ ಸಮತೆಯೊಳೆಟಗುವೆನು (ಜಯಕಾ. ೧-೫) ; ಇನ್ನುಳಿದ 
ಮಾತೇನು ಭೂತಳಕನ್ನಿಗಂ ನೀನಾದೆ (ಮದೇಪು. ೨೬-೪೨). 
[ಆ ಸಂ. ಅನ್ಮಕ] 
ಅನ್ನಿಗೆ (ನಾ). ಕಂಚುಕ; ಹೊಡೆಯುವ ವಸ್ತ್ರ (?) : ಕಳಚಿ ನ 
ಪುಂಗುರವನುಟ್ಟಳವಟ್ಟಿರೆ ಮಲ್ಲಗಂಟನೊಳ್ಪಳವಡೆ ಕಟ್ಟ ಚೊಲ್ಲೆಯಮ 
ನನ್ನಿಗೆಯೆಂ ಸಮಕಟ್ಟ ತೊಟ್ಟು ಕೆಂದಳದೊಳಮರ್ಚಿ ಬಾರಿಸುತೆ ಬೊಂ 
ದುಗೆಯಂ ಕುಜುಪಿಂಗೆ ಪೋದಳವ್ವಳಿಸುತಮಾಗಳೊರ್ವಳಭಿಸಾರಿಕೆ ನೀರ 
ನಿಡಂಬಯಾನದಿಂ (ಸೂಕ್ತಿಸು.'ಆ-೧೪೨). [ಆ ಸೆಂ. ಅನ್ಕಕಾ ?) 45 
ಅನ್ನಿಗೆಜ್‌ "ಅಣ್ಣಿಗೆಆ್‌? ನೋ. 


ಅನ್ನೆಗ 


ಅನ್ನಿಸು, ಅನಿಸು (ಕ್ರಿ). ೧. ಹೇಳಿಸು; ಇತರರು ಆಕ್ಷೇಪಿಸುವಂತೆ 


ಮಾಡು ; ಬೈಯಿಸು: ಚಾಡಿ ಹೇಳಿ ಅವರಿವರ ಕೈಯ್ಯಲ್ಲಿ ಯಾಕೆ 
ಅನ್ನಿಸುತ್ತೀ? (ರೂಢಿ). ೨. ಮನಸ್ಸಿಗೆ ತೋರು; ಭಾಸವಾಗು : 
ಹಾಗೆ ತಾನು ಹಿಂದಿರುಗಲು ದೈವೀಪ್ರೇರಣೆಯೇ ಕಾರಣವಾಗಿರಬೇಕೆಂದು 
ಈಗ ಅವನಿಗನ್ನಿಸುತ್ತಿತ್ತು (ಆಶ್ರಮ. ೬); ದುಷ್ಪರಿಣಾಮ ಹುಟ್ಟಿ ಸತಕ್ಕ 
ಪರೀಕ್ಷೆಗಳು ಏಕೆ ಹೋಗಬಾರದೆಂದು ಹಲನರಿಗಾದರೂ ಅನ್ನಿಸದಿರದು 
(ಶಿಕ್ಷದ. ೩೪೨). ಅನಿಸು : ೨, ಅವುಗಳಿಂದ ಏನಾಗಬೇಕಾಗಿದೆ ಎಂದು 
ಸಹ... ನಮಗೆ ಅನಿಸೀತು (ಮುಂಬಯಿ. ೪-೬೦) ; ಹೇಗೆ ಮಾಡಿದರೆ 
ಆತನ ಪೂರ್ಣಾನುಗ್ರಹ ಲಭಿಸುತ್ತದೆ ಎಂದು ಜಿಜ್ಞಾಸುವಿಗೆ ಅನಿಸುವುದು 
ಸಹಜ (ಜಗದಾ. ೨೭೦) ; “ಮಾನ್ಯ ಅತಿಥಿಯನ್ನು ಸತ್ಯರಿಸಿ ಉಪಚರಿಸು 
ವುದು ಗೃಹಿಣಿಯ ಧರ್ಮವೆಂದು. .. ನನಗನಿಸುವುದು? (ಹಾಹುತ್ತ.೩೧). 
ಅನ್ನಿಸಿಕೊಳ್ಳು = ಇತರರಿಂದ ಬೈಯಿಸಿಕೊ; ಆಕ್ಷೇಪಕ್ಕೆ ಗುರಿ 
ಯಾಗು: ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸಿಕೊಂಡ (ಗಾದೆ). 
[ಅನ್ನು + -ಇಸ್ಕು. / ತೆಲು. ಅನಿಪಿಂಚು] 


15| ಅನ್ನು, ಅನು, (ಕ್ರಿ). ಅಂದು (ಭೂತ ಕೃ). ೧. ಹೇಳು; ನುಡಿ: 


ನೀನೀಗಂದ ನುಡಿಯಕಟಾ ಹೇಯವಾಗಂದುದನು ಕೇಳಲಿ (ಸೀತಾಚ. 
೪-೨೦-೨೧) ; ಇಂತಹ ಉತ್ಕಾರಕವಾದ ಸಾಹಿ ತ್ಯ ಳ್ಳ ಎಣೆಯಾದದ್ದು 
ಮತ್ತೊಂದಿಲ್ಲವೆಂದೇ ಅನ್ನಬಹುದು (ಜಗದಾ. ೭೨) ; ಕೃಷ್ಮಾಕುಮಾರಿ 
ಯಾದಿ ಜನರು ಅಂದಿರಬಹುದು ಅಥವಾ ಅಂದಿರಲಿಕ್ಕಿಲ್ಲ ; ಆನ್ಸ್ನಬಾರ 
ದಂಥ ಮಾತುಗಳನ್ನೇನು ನಾನು ಬರೆದಿಲ್ಲವಾದ್ದರಿಂದ (ಕೃಷ್ಣಾಕು. ೪ ಮು). 
೨. ಹಾಡು: ಹೇಗೋ ಒಂದು ಪದವನ್ನು ಅನ್ನು, ನೋಡೋಣ 
(ಮಂದಾಕಿ. ೧೮) ; ಏನಾದರೂ ಸ್ವಲ್ಪ ಅನ್ನಯ್ಕಾ ಕೇಳೋಣ? (ರೂಢಿ). 
೩. ಹೆಸರುಕೊಡು ; ಹೆಸರನ್ನಿಡು; ಹೆಸರುಹೇಳು: ಅರಿಶಿಣ 
ಬಣ್ಣಕ್ಕೆ ಏನು ಅನ್ನುತ್ತಾರೆ? (ಮುಂಬಯಿ. ೧-೧೨) ; ಮಲ್ಲಿಗೆ ಹೂವಿಗೆ 
ಮರಾಟಯಲ್ಲಿ ಏನನ್ನುತ್ತಾರೆ? (ಮುಂಬಯಿ. ೫-೨೩) ; ಇದನ್ನು 
ಮೊಸರು ಅನ್ನು ತ್ತಾರೆ (ಕಿ). ೪. ಭಾವವನ್ನು ವಿಶದಪಡಿಸು : ಹೆತ್ತ 
ಹೊಟ್ಟಿ ಹ್ಯಾಗೆ ಚುರಕ್‌ ಅನ್ನುತ್ತೆ ಅನ್ನೋದು ನಿನಗೆ ಹ್ಯಾಗೆ ಗೊತ್ತಾ 
ದೀತು (ನಡೆದಾ. 11, ೯೨೬) ; ಹೂ ಗಮಗಮ ಅನ್ನುತ್ತದೆ, ಗಾಡಿ ಗಡಗಡ 
ಅನ್ನುತ್ತದೆ (ರೂಢಿ). ಅನು, (ಕ). 

ಅಂದಾಡು, ಅಂದು ಆಡು - ಒಬ್ಬರನ್ನೊಬ್ಬರು ಆಕ್ಷೇಹಿಸು; ಪರ 
ಸ್ಪರವಾಗಿ ನಿಂದಿಸು: ಜನ ಅಂದಾಡೋದಕ್ಕೇನು ಬಂದದ್ದು (ಜೀವನ. 
೧೧) ; ಆನಂದನನ್ನು ಸಿಕ್ಕಾಪಟ್ಟಿ ಅಂದು ಆಡಿದ್ದು ಬೇಕೆ ಕಳವಳವುಂಟು 
ಮಾಡಿತ್ತು (ಮರಳಿ. ೧೬೪). ಅಂಬುದು - ಅನ್ನುವುದು ; ಹೇಳುವುದು: 
ತೊಜದುಜಕಿ ಮೋಹಪಾಶಮನಸುಂಗೊಳೆಯೊತ್ತಿದರುತ್ತಮಾದಮಿನ್ನುಜು 
ಗುಆಕಿ ಬಾಬಲೀಯದಿದು ನಿಕ್ಕುವಮಂಬುದನೊಪ್ಪೆ ನಂಬಿ ತಾನ್ಸೇಜಿದ 
ಕದಂಬ (ಎಕ. ೩೪, ಹೊಳೆನ. ೬೬-೭ ; 950). ಅನ್ನುವುದು, ಅನ್ನೋದು ಎ 
ಎಂಬ ವಸ್ತು; ಈ ಹೆಸರಿನ ಪದಾರ್ಥ: ಹಾಲು ಅನ್ನುವುದು ಅಪ 
ರೂಪವಾಗಿ ಹೋಯಿತು (ರೂಢಿ) ; ನ್ಯಾಯನೀತಿ ಅನ್ನೋದು ಬೇಡನೆ? 
(ರೂಢಿ). [ಆ ಎನ್‌] 


೪ | ಅನ್ನುಮಾನ (ನಾ). - ಅನುಮಾನ: ಸಣ್ಣವನ ಕ್ಲೇಶ ಕಡಿಗೆ ಮಾಡು 


ಅನ್ನುಮಾನ ಸಲ್ಲ, ಆಸಾಧ್ಯವೆನ್ನದೆ ಪ್ರಸನ್ನವದನನಾಗು (ಮೋಕ್ಷದೀ. ೮). 
[< ಸಂ. ಅನುಮಾನ] 


ಅನ್ನೆ (ನಾ). ಅಂಥವಳು; ಆ ರೀತಿಯವಳು: ಪತ್ನಿಗಂತಃ 


ಕರಣದನ್ನೆಯಾಯಕನೆನಿಪ್ಪು ದನುದಾಹರಿಸುವಂತೆ (ಸೌಂದಪು. ೧೩-೪೦). 
"ಮನದನ್ನೆ? ಪರಾ. [ಅನ್ನ * -ನ್ಮಿ] 


| ಅನ್ನೈಗ "ಅನ್ನೈಗಂ >: ಮೋ, 


ಅನ್ನೆಗಂ 


೨೭೫ 


ಅನ್ನೆ ಗಂ, ಅನಿಗಂ, ಅನ್ನೆಗ (ಅ). ೧. ಆ ವರೆಗೆ; ಆ ತನಕ; ಅಲ್ಲಿಯ! 


ವರೆಗೆ: 
೨೬-೫೪೭) ; 
೩೧-೯ ; 900) ; ಈ ಪಸವು ಕಟೀವನ್ನೆಗಂ ನೀಮುಮೆಡದ ಕ ೈೈಯನೆಲಲಿಕ್ಕ್ಯ 


“ ಅನ್ನೈಗಂ . » : ಇವು ಸೀಮಾಪ್ರಮಾಣಶಬ್ದಂಗಳ್‌ * (ಕಶಸಾ. 


ಪಗಲುಣ್ಣಿಂ (ವಡ್ಡಾರಾ. ೬೨-೧೬) ; 
ಲಘುವಾಗದಿರ್ಪೆನೋ ಅನ್ನೈೆಗಮೀಗಳೀ ಯೆಡೆಯಿನಾಂ ತೊಲಗಿರ್ಪುದು | 
ಕಜ್ಜಮಲ್ಲದು (ಕಾದಂಪೂ. ೭೫೨); ನುಡಿಯದಿರ್ಪನ್ನೆಗಂ ಧೈರ್ಯಮಕ್ಕುಂ 
ಕೂಡದನ್ನೆ ಗಂ ಕೂಡದಂ[ ತಿ] ರೆಲಕ್ಕುಂ ಬಸಮಾಗದನ್ನೆಗಂ ಬಳಸಲಕ್ಕುಂ 
(ಸುಕುಮಾ. ೭-೧೩). ೨. [ವ್ಯಾಕ] ಸತಿಸಪ್ತಮಿಯ ಪ್ರ ಪ್ರತ್ಯಯ ; 
ಹೀಗಿರುವಲ್ಲಿ; ಆ ಸನ್ನಿವೇಶದಲ್ಲಿ: “ಇನೆಗಮಂದುಮನ್ನಮನ್ನೆಗ 
ಮಿನಮಲೊಡಂ ಸೊನ್ನೆವೆರಸು ಸತ್ಕರ್ಥದೆಕಾರ ನಿಜಸ್ಥಾನಡೊಳಪ್ಪುವು ” 
(ಶಮದ. ೨೪೬) ; ಭದ್ರಬಾಹುವೆಂಬ ಮಾಣಿಯೊಂದು ಬಟ್ಟನ ಮೇಗೆ ಪದಿ 
ನಾಲ್ಕು ಬಟ್ಟಿ ನೊಂದಆಮೇಗೋಳಿಯೊಳಿಟ್ಟಾಡುತಿರ್ಪನ್ನೆಗೆಂ (ವಡ್ಡಾರಾ. 
೭೯-೧೩) ; ಆದಂ ವಿದಾರಿಸಿ ನೋಟ್ಟನ್ನೆಗಂ ಬಾಳೆಯ ಗರ್ಭದೊಳಿರ್ದ 
ಬಾಳೆಯಂ ಬಾಳನುಮಂ ಕಂಡೆತ್ತಿಕೊಂಡು (ಪಂಪಭಾ. ೧-೬೮ ವ); 
ತನ್ನನ್ನಾಶ್ರಯಿಸಿ ಬರ್ಪವರ್‌ ಬರ್ಪನ್ನೆ ನರಮಿರ್ಪನ್ನೆಗಂ (ಧರ್ಮಾಮೃ. 
೧-೯೪). ೩. ಅಷ್ಟುಮಟ್ಟಿಗೆ: ರನ್ನದ ಕಳಶಕ್ಕೆಣೆಯೆಂಬನ್ನೆ ಗಮದು 
ಸುಖಸುಧಾಕರಂ ಸ್ವಸ್ತಿಕರಂ (ಆದಿಪು. ೬-೩೫); ದೇಸೆ ಪೊಚ್ಚಪೊಸ 
ತಾಯ್ತೆಂಬನ್ನೆಗಂ ಮಾಲಕ್ಟಿ ನೂ ತ ನ ಕಂದರ್ಪನನೂನದಾನಗುಣದಿಂ 
ಚಾಳುಕ್ಯಕಂದರ್ಪನಾ (ಗದಾಯು. ೧-೬). ೪. ಅಷ್ಟರಲ್ಲಿ; ಆ ವೇಳೆಗೆ; 
ಸಮಯದಲ್ಲಿ: ಅನ್ನೆಗಮಿತ್ತ ಧರ್ಮ ಪುತ್ರಂ ಶಲ್ಯವಧೆಯಿಂ 
ಬಟ್‌ಯಿಂ ರಾಜರಾಜ ನಂ ಕೊಳುಗುಳದೊಳಜಸಿಯುಂ . . . ಕಾಣದೆ 
(ಪಂಪಭಾ, ೧೩-೭೪ ವ); ಅನ್ನೆ ಗಮವರೆಲ್ಲರ ಪೊಡೆದೆನ್ನಂ ಕೈವಿಡಿದು 
ಕಟ್ಟ ಮನದತಿಮುಳಿಸಿಂ ಬನ್ನಕ್ಕೆ . .. ತಂದೊಡೆ (ದಶಕು. ೮-೨೨೬) ; 
ಅನ್ನೆಗಂ ಶಿವಶಿವೆಯರಿನಿತೆಸಗಿದೀ ವಿವರಮನ್ನೆಲಕೆ ಸಾರ್ವಂತೆ ಮುಂಗೋ 
ಳಿಗಳ್‌ ಕೂಗೆ (ಚಿಬಪು. ೫-೩೧) ; ಅನ್ನೆಗಮೊರ್ಮೆ ರಾಯನೊಡ್ಡೋಲ 
ಗಂಗೊಟ್ಟು (ಅದ್ಭುತ. ೮-೪). ೫, ಅದಕ್ಕೆ ಮುಂಚೆ; ಆ ಕಾಲಕ್ಕೆ 
ಮೊದಲೇ: ಜರೆ ನಿಜಶಕ್ತಿಯಿಂ ನಿಲಕಿದು ಪಿಂಡಿಸದನ್ನೆಗಮಾತ್ಮದೇಹ 
ದೊಳ್‌ ನರೆ ತಲೆದೋಜದನ್ನೆ ಗಮನಾಕುಳಮಿಂದ್ರಿಯದೇಖಕ್ಕಿಯುಳ್ಳಿನಂ 
. ಅರ್ಥಿಯಿಂ ಜಿನೇಶ್ವರನನಹರ್ನಿಶಂ ನೆನೆವುದು (ಸಮಪ. ೧-೧೦೫) ; 
ಬಗೆಗಿಡೆ ಮುಪ್ಪು ಚಪ್ಪರಿಸದನ್ನೆಗಮುನ್ನತ ಶಕ್ತಿ ಕುಂದದನ್ನೆಗವೆಳವೆಂಡಿ 
ರಿಚ್ಚಿ ಕಿಡದನ್ನೆಗಮೆತ್ತಿದ ಕುತ್ತವೊತ್ತದನ್ನೆಗಂ . .. ಉಗ್ರಮೃತ್ಕು ಬಂದ 
ಗುಖ್ಹಗದನ್ನೆಗಂ ಪರಮದೀಕ್ಷೆಗುಪೇಕ್ಷಿಸಿದಂ ವಿವೇಕಿಯೇ (ಪುಷ್ಪಪು. 
೧೩-೩೪). ಅನಿಗೆಂ: ೧. ಪುರಕೆ ಬೊಪ್ಪಡಂ ಮಗನೆ ನಾ ದೀಕ್ಷೆಯಂ 
ಧರಿಸಿದನಿಗಂ ನಗರವಾಸಂಗಳು ಸಲ್ಲದ (ತುರಂಗ. ೮೨-೪೪). ಅನ್ನೈಗೆ : 
೧. ನೆಟ್ಟನೊರ್ವನೆ ಬೈಗಿನಿಂ ರವಿ ಪುಟ್ಟು ವನ್ನೆಗ ಜಾನಜಪವಳವಟ್ಟು 


ನಿಲುವಾ (ಸಾಳ್ವಭಾ. ೧-೨೨). [ಅನ್ನೈ* -ಗೆಂ] 


ತಳ್ತಿಜಕಿದಸುಂಗೊಳನ್ನೆಗಂ ಕಾದಿ (ಎಕ. ೫1೪, ಎಡತೊ. | 


ಎನ್ನೆ ವರಂ ಸಚೀತನೆಯನೆನ್ನೆ ಇ 5 


ಅನ್ನೋಣ 


(ಕಶಸಾ. ೨೨-೪೬೮); “ಮಿಗೆಯನ್ನಯಮೆನಲನ್ಮಾಯಮೆನಿಸಿಕೊಂಬುದು? 
(ಕವಿಕಂ. ೮೦); ಕುಲಕನ್ನೆಯರ್ಗಿದನ್ನಯಮೆಂದು ಮಹತ್ವಮೆ ಗರ್ಹಿ 
ಪಂತೆಯುಂ (ಕಾದಂಉ. ೭೫) ; ಅನ್ನಯದೆ ಪತ್ರಮಂ ಸುಟ್ಟು ಕಂಗೆಟ್ಟರೈ 
(ವೀಶೈಪು. ೪-೯-೩೬) ; ಅನ್ನಯವಿದಲ್ತಲ್ತು (ಉದ್ಭದೇ. ೨-೨) ; ಜನ 
ರೊಳನ್ನಯಮುಂಟಿ (ಶ್ರೀರಾಪ. ೧೭-೫೬). [ಆ ಸಂ. ಅನ್ಯಾಯ] 


ಅನ್ನೈವರ "ಅನ್ನೆವರಂ' ನೋ. 
ಅನ್ನೆ ವರಂ, ಅನ್ನ ್ಲೆಂಬರಂ, ಅನ್ನಬರ, ಅನ್ನವರ, ಅನ್ನೆಬರ್ಯ ಅನ್ನೆ 


ನೆರ, ಅನ್ನೆ ವರೆ. (ಅ). ೧. ಅಲ್ಲಿಯವರೆಗೆ ಆ ತನಕ. 4 ಅನ್ನೈವ 
ಮನ್ನೆ ನರೆಗನುನ್ನೆ ಗಮೆಂದು . . . ಕಾಲಪ್ರ ಚ ೫ (ಕನಿಕಂ. ೨೨೦, 
೨೨೧); “ ಅನ್ನೆ ವರಂ ಜಾ ಎ ಸೀಮಾಪ್ರಮಾಣ ಶಬ್ದಂಗಳ೯? (ಕಶಸಾ. 
ನರೆರರೆಬರ್‌" ವೈರಾಗ್ಯಂ ದೊರೆಕೊಂಡೊಡೆ ತೊಟಕಿವೆವೆಂಬ 
ರನ್ನೈವ ರಂ ಸೈತಿರಲೀಯೊದ್ನಂತಕೆಂ ಗೋಣ್ಮುರಿಗೊಂಡೆಆದುಯ್ವೊಡಡ್ಡ 
ವರ್ಪರುಮೊಳರೇ (ಅಜಿಪು. ೨-೮೫) ; ದುರಿತಂ ಕಿಡದನ್ನೆವರಂ ಪರಮ 
ಜಿನಾಗಮಮನಣಜಸಿಯದನ್ನೆವರಂ ನಿಷ್ಮುರಮಪ್ಪದುಃ ಖಚಯಮುಂ ಮರಣ 
ಮುಮಾವಾವ ಭವದೊಳೇ€0 ಪಿಂಗುಗುಮೇ (ಧರ್ಮಾಮೃ. ೭೯೬); 
ಸುಖಮಿರಲೀಧರೆ ಶಶಿರವಿಯುಳ್ಳನ್ನೆವರಂ (ಜಯಕಾ. ೧-೨೧). 
೨. [ವ್ಯಾಕ] ಸತಿ ಸಪ್ತಮಿಯ ಅರ್ಥ; ; ಹಾಗಿರುವಲ್ಲಿ ; ಅಷ್ಟರಲ್ಲಿ; 
ಆ ಸನ್ನಿವೇಶದಲ್ಲಿ: ಅಂ ಜನಕನೆಜಳೆಯೊಳಗಿರ್ದಂಜುತ್ತಂ ಕೇಳುತಿರ್ದೆ 
ನಿರ್ಪನ್ನೈನರಂ ಬಿಂಜದಡನಿಯೊಳಗೆಲ್ಲಂ ನಂಜಿನ ಮಣಕ ಕೊಂಡು ಬಿಟ್ಟಿ 
ತೆಅನಾಯ್ತಾಗಳ್‌ (ಕಾದಂಪೂ. ೧೬೧). ೩. ಅಷ್ಟು ಮಟ್ಟಿಗೆ: ಉಪವಾಸ 
ಪ್ರಚುರತೆಯಿಂ ವಪು ಗಿಡಿಗಿಡಿ ಜಂತ್ರಮಾದುದನ್ನೆನರಂ ಕ್ಷನಿಯಿಸೆ ಮುನೀಂ 
ದ್ರನನಶನತಪದೊಳ್‌ ತಜಕಿಸಂದ ಸಲವದೊಂದಾಶ್ಚರ್ಯಂ (ಸುಕುಮಾ. 
೪-೪). ಅನ್ನಂಬರೆಂ: ೧. ಚನ್ನಾದಿತ್ಕರ್ಕಳ್‌ 'ಉಳ್ಳ ನ್ನಂಬರಂ 
ನಡೆವುದು (ಎಕ. 1೪, ಚಾಮರಾ. ೪೮-೧೩ ; 965). ಅನ್ನ ಬರ: ೧. ಸಂಗ 
ಸುಖ ಕೊಡಲಹನ್ನಬರ ಶಿವಲಿಂಗಪೂಜೆಯ ಮಾಡಬೇಕು (ಶಿವಮಂ. ೫೬); 
ನರನ ನುಡಿ ಪೊಳ್ಳಾಗದಾ ಮುರಹರನ ಬಲುಹುಳ್ಳ ನ್ನಬರ (ಕುವ್ಯಾದ್ರೋ. 
೮-೬೩). ೨. ವಿಶಿ ಷ್ಟ ಸುಖಾನುರಾಗದಿಂ ಘನಪರಿಣಾಮಿಯಾಗಿರುತಿ 
ಹನ್ನಬರೊಯ್ಕನೆ ನಿದ್ರೆ ತೀರೆ (ಶತಕ. ೨೪-೩೨). ಅನ್ನವರ : ೧. ಅನ್ನ 
ವರವೇ ದ್ರವಿಣದೇಹಸುಹೃನ್ನಿಮಿತ್ತಭಯಂಗಳೆನಿತನಿತನ್ನವರವೇ ಶೋಕ 
ಮೋಹ ಮದಾ ಂಧಕಾರವಿವು (ನಿಭಾಗ. ೩-೪-೨೩). ಅನ್ನೈಬರ ಸ 

ಚ[ನ್ಸಾ ನ್ಥಾ)]ದಿತ್ಯ ರುಳ್ಳನ್ನೈಬರಂ ಪ್ರತಿಪಾ[ಳಿ]ಸುವರ್‌ (ಸೌಇಇ. ೫%, 
೨೨-೧೭ ; 1027); ಜನಪರನ್ನೆ ಶೈ ಬರೊಬ್ಬ ದೂತನ ವಿನಯದಲಿ ಕಳುಹು 
ವುದು (ಕುವ್ಯಾಉ. ೧-೧೦). ಅನ್ನೆವರ: ೧. ತಾರಾರ್ಕರುಳ್ಳನ್ನೆನರ 
ಮಲ್ಲಿ ಕಾರ್ಜುನನೋರಂತೆ ಪಾಲಿಪನೊಲವಿಂದೆ (ತ್ರಿಭುತಿ. ೧-೫೫). 
ಅನ್ನೆವರೆ: ೧. ಹರನವಸರಮಹನ್ನೆವರೆ ತಾವರೆಗಳಂ ಪಿಡಿದ ಹಿಮ 
ಕಿರಣಂ ತಿರುಗುತಿರ್ಪಂ (ಬಸಪು. “ಅನ್ನೆಗಂ ಚೆ "ಅನ್ನೆ 
ವರೆಗಂ? ಪರಾ. [ಅನ್ನೈ + -ವರಂ] 


೨೬-೫೪೭) ; 


೪೩-೪೩). 


ಅನ್ನೈಬರ "ಅನ್ನೆವರಂ >: ನೋ. ಅನ್ನೆವರೆ "ಅನ್ನೆವರಂ >: ನೋ. 


ಅನ್ನೆಯ, ಅನ್ನಯ (ನಾ). ೧. - ಅನ್ಯಾಯ: ಇಂತನ್ನೆಯದಿಂದೀ| | ಅನ್ನೆವರೆಗಂ (ಅ). ಎ ಅನ್ನೆಗಂ: “ಅನ್ನೆನರೆಗೆಂ... ಇವು ಸೀಮಾ 
ಪಟುವಿನೊಳೆನ್ನರಸನನಿಂತು ಬಿದಿಯೆ ತಂದಿಕ್ಕುವುದೇ (ಸಂಪಭಾ. ೨-೨೨); |40 ಪ್ರಮಾಣ ಶಬ್ದಂಗಳ್‌  (ಕಶಸಾ. ೨೬-೫೪೭) ; “ ಅನ್ನೆ ವರೆಗಮನ್ನಿಗೆ 
ಭೂವರನಾ ದುರಾಚಾರಿಯಾ ಅನ್ನೆಯದ ಮಾತಿಂಗೆ ಮರುಳಾಗಿ ಸೂಳಾ ಮೆಂದು... ಕಾಲಪ್ರಮಾಣಂ ೫ (ಕವಿಕಂ. ೨೨೦, ೨೨೧); ನೀನಾ 


ಯ್ತೆರಂ ನೋಡಿ (ಸದ್ಮರಾ. ೯-೧೮) ; ನನ್ನದು ನನ್ನಿಯೋ ಅನ್ನೆಯವೊ 
ಹೇಳೆಂದಳಿಂದುಮುಖಿ (ಸಾಳ್ವಭಾ. ೧೮-೫೧); ಅನ್ನೆಯವಾಯಿತು ನನ್ನದು 
ಬಾಳು (ಚೆಲುವು, ೫೦). ೨. ಒಂದು ವಿಧವಾದ ತೆರಿಗೆ: ಮನ್ನೆ 
ಗಾಣಿಕೆ ಸೇಸೆ ತಪ್ಪನ್ನೆಯವನಾಯದಾಯಮಿವು ಸಲ್ಲವು (ಸೌಇಇ. Ix-i, 
ತಿಗ೧-೪೫ ; 1149). ಅನಯ : ೧, “ಅನ್ನಯಮೆಂದನ್ಯಾಯಂ ” 


45 


ದ್ವಿಜನ್ಮಜಾಿಯಂ ಒಳ್ಳಿತ್ತಂ ಮಾಡಿಡೆಯದನ್ನೆನರೆಗಂ ಒಳ್ಳಿತ್ತಾಗಿ ನಡೆಗುಂ 


(ಚಾವುಂಪು. ೭೪-೨೧). [ಅನ್ನೈ * -ವರೆಗಂ] 


ಅನ್ನೋಣ (ನಾ). ಹೇಳಿಕೆ; ಅಭಿಪ್ರಾಯ: ಏ ಕಳ್ಳೀ, ನಿನ್ನ ಅನ್ನೋಣ 


ವಾದರೂ ಏನಿನ್ನು? (ಹುಚ್ಚಾಟ. ೭೦). 
[ಅನ್ನು + -ವಣ)] 


ಅನ್ಮಕುಂದ 


ಅನ್ಮಕುಂದ, ಅನ್ಕಕುಂದೆ (ನಾ). ಒಂದು ಊರಿನ ಹೆಸರು. 
ಐ ಓರಂಗಲ್ಲಿನ ಸಮಾಪದಲ್ಲಿರುವ ಈಗಿನ ಹನುಮಕೊಂಡ (2): 
ಅ ನ್ಮಕು ನ್ದ ಪುರವರೇ ಶ್ವರಂ (ಎಇ. IX, ೨೬೩-೧೬; 1117). 
ಅನ್ಮಕುಂದೆ : ಅನ್ಮಕುನ್ನೆಯ ಭೀಮಂ ಅಯ್ಕಣಯ್ಯ (ಸೌಇಇ. ೫%, 
೧೯-೧೭ ; 1015). [< ಹನುಮಕೊಂಡ 2] 
ಅನ್ಮಕುಂದೆ "ಅನ್ಕಕುಂದ?' ನೋ. 
ಅನ್ಯ (ಸ). ೧. ಬೇರೆಯ. ೨. ಮತ್ತೊಂದು; ಮತ್ತೊಬ್ಬ. ೩. ಸರ್ವ 
ನಾಮಗಳಲ್ಲಿ ಪ್ರಥಮ ಪುರುಷ: ಕವದಿನಮಯಿರೆನೆವೆನಿಪ್ಪುವು 
ವರ್ತಿಕುಮನ್ಮಯುಷ್ಮದಸ್ಮದ್ವಿಷಯ ವ್ಯವಹೃತಿಗಳ್ಳೇಕಾನೇಕ ವಚನದಿಂ 
ಪ್ರತಿವಿಭಕ್ತಿ ಪುರುಷಾಖ್ಯಂಗಳ್‌ (ಕಾವ್ಯಾವ. ೩೭೯). 
ಅನ್ಯದ ದಿನ - ಬೇರೆಬಗೆಯ ದಿನ ; “ಅನ್ಯಾಯದ ದಿನ”'(ಮಲ್ಲಗೆ. 
ಟೀ); ಗಂಡುಳ್ಳ ಬಾಲ್ಕಾರು ಭಿಕ್ಲಾಕ ಹೋದರು ಅನ್ಮದದಿನ ಬಂದು 
ಮಳಿರಾಜಾ (ಮಲ್ಲಿಗೆ. ೨೭). [ಸಂ.] 
ಅನ್ಯಂಟಿ (ನಾ). ಒಬ್ಬನ ಅಥವಾ ಒಂದು ವಂಶದ ಹೆಸರು (?): 
ಹಲರು ಸೆಟ್ಟಿ ಕಾಜರು ಅನ್ಕಂಟರ ಬಳಿಯ ಸಂಕರಸೆಟ್ಟಿಯ ಮಗ ಕುಡೆ 
ಯರ ಬಳಿಯ ನಾರಣಸೆಟ್ಟಗೆ ಕೊಟ್ಟ ಮೂಲಶಾಸನದ ಕ್ರಮ (ಸೌಇಇ. 
13-11, ೪೪೯-೮; 1444); ಹೊಂನೆಯಹಡವಳರ ಮಗ ಆನ್ಕಂಟರ ಬಳಿಯ 
ತಿರುಮಹಡವಳನನೂ ಮಾದಶೆಟ್ಟಿಯ ಮಗ ಅತಿಮುದ್ಧೆನ ಬಳಿಯ 
ಬೆಂಮಸೆಟ್ಟಿಯನೂ (ಸೌಇಇ. 10-11; ೪೫೦-೧೨ ; 1444). ([?] 
ಅನ್ಯಕ (ನಾ). ೧. ಬೇಕೆಯದು ; ಬೇರೆಯವನು. ೨. ಮತ್ತೊಂದು; 
ಮತ್ತೊಬ್ಬ (ದಕ. ಕಿ). [ಸಂ.] 
ಅನ್ಯಕರ್ತೃ (ನಾ). ಬೇರೆಯ ಕರ್ತೃ; ಪ್ರೇರಣೆಯನ್ನು ಮಾಡುವ 
ಕರ್ತೃ: ಅನ್ಕಕರ್ತೃಗೆ- ನುಡಿಯಿಸಿದಂ, ಮುಡಿಯಿಸಿದಂ, ಕಡಿಯಿಸಿದಂ 
(ಶಮದ. ೨೩೧ ಪ್ರಯೋ). [ಅನ್ಯ * ಕರ್ತೃ] 
ಅನ್ಯಕಾರಿ (ನಾ). ಅನ್ಯಾಯಕಾರಿ ; ನ್ಯಾಯವನ್ನು ಬಿಟ್ಟು ನಡೆಯು 
ವವನು: ನಿನ್ನ ಬಸುರಲಿ ಏಕೆ ಹುಟ್ಟದೆ ಅನ್ಯಕಾರಿ ಪಾಪಿ ನಾನು ಇನ್ನು 
ಅಮ್ಮನೆನುತ ಯಾರನು ಎನ್ನ ಪ್ರೇಮದಿ ಕರೆಯಲಿ (ಗೋಹಾಡು. ೮೮). 
[< ಸಂ. ಅನ್ಯಾಯಕಾರಿನ್‌] 
ಅನ್ಯಚಿತ್ತ (ನಾ). ಜೀರೆಯ ಕಡೆಗೆ ಹರಿಯುವ ಮನಸ್ಸು: ಅನ ಚಿತ್ತ 
ವಿರಿಸದಿರಯ್ಯಾ ನಿಮ್ಮ ಚಿತ್ತನಿರಿಸಯ್ಯಾ (ಬಸವ. ೪೮). 
[ಅನ್ಯ * ಚಿತ್ತ] | 
ಅನ್ಯಜಾತ (ನಾ). ಬೇರೆಯ ಕುಲದಲ್ಲಿ ಹುಟ್ಟಿದವನು: ಅನ್ನವನು 
ಇಕ್ಕುವ ಅನ್ಮಜಾತನೆ ಕುಲಜ ಅನ್ನವನು ಇಕ್ಕದುಣುತಿಪ್ಪ ಕುಲಜಾತ 
ಅನ್ಕನೆಂದಆಸಿಗು (ಸರ್ವಜ್ಞ. ೬೫೪). [ ಅನ + ಜಾತ] 
ಅನ್ಯ ಜಾತಿ (ನಾ). ಬೇರಿಯ ಜಾತಿ ಅಥವಾ ಪಂಗಡ, ಕುಲ: 
ಅನ್ಮಜಾತಿಯ ಸಂಗವ ಮಾಡದಂತೆ ಎನ್ನ ಪ್ರತಿಪಾಲಿಸು ಕೂಡಲ 
ಸಂಗಮದೇವಾ (ಬಸವ. ೨೬೩). [ಅನ * ಜಾತಿ] 
ಅನ್ಯತರ (ಸ). ಎರಡರಲ್ಲಿ ಒಂದು; ಇಬ್ಬರಲ್ಲಿ ಒಬ್ಬ. [ಸಂ.] 
ಅನ್ಯತರನೇದನೀಯ (ನಾ). [ಜೈನ] ಸಾತಾವೇದನೀಯ ಅಸಾತಾ 
ವೇದನೀಯ ಎಂಬ ಎರಡು ಕರ್ಮ ಪ್ರಕೃತಿಗಳಲ್ಲಿ ಒಂದು: ನಿಜದ್ವಿ 
ಚರಮಸಮಯದೊಳ್‌ ಅನ್ಕತರವೇದನೀಯ ದೇವಗತಿತತ್ವ್ವಯೋಗ್ಯಾನು 
ಪೂರ್ವ ಶರೀರಬಂಧನ ಸಂಘಾತವರ್ಣರಸಪಂಚಕ ಸಂಸ್ಥಾನ ಸಂಹನನ 
ಪಂಚಸಟ್ಭಾಂಗೋಪಾಂಗದ್ವಿಕಂ ಗಂಧದ್ವಿಕಂ (ಆದಿಪು. ೧೬-೪೯ ವ). 
[ಅನ್ಕತರ * ವೇದನೀಯ] 
ಅನ್ಯತ್ರ (ಅ). ೧. ಬೇರೆಯ ಕಡೆ : ಹರಿಹರಾತ್ಮಕ ನಾಮಕೀರ್ತನವೆರಸಿ 
ಬದುಕುವನೊಬ್ಬನೀ ನಾಲ್ವರುಗಳಲ್ಲದೆ ಭುವನದೊಳಗನ್ಯತ್ರವಿಲ್ಲೆಂದ 


೨೭೬ 


ಅನ್ಯಥಾನುಪಪತ್ತಿ 


| (ಕುವ್ಯಾಉ-೩-೧೧೭). ೨. ಬೇರೊಂದು ಸಂದರ್ಭದಲ್ಲಿ; ಮತ್ತೊಂದು 
ಸನ್ನಿವೇಶದಲ್ಲಿ. [ಸಂ.] 
ಅನ್ಯತ್ವ (ನಾ). ೧. ಬೇರೆಯಾಗಿರುವುದು : ಮೂಲಭೂತವಾದ ಪ್ರಕೃತಿ 
ಧರ್ಮಗಳು ಹತ್ತು :- ಅಸ್ತಿತ್ವ ಏಕತ್ವ ಅರ್ಥವನತ್ತ್ವ ಅನ್ಯತ್ವ ಪರಾರ್ಥತ್ವ 
ಭೇದ ಸಂಯೋಗವಿಯೋಗ ಶೇಷತ್ವ ಅಕರ್ತೃತ್ವ - ಇವುಗಳು (ಹಿಂದಸಾ. 
೫೭)- ೨. ಆತ್ಮನು ದೇಹಕ್ಕೆ ಸಂಬಂಧಿಸಿದ ವಸ್ತುಗಳಿಗಿಂತಲೂ 
ದೇಹಕ್ಕಿಂತಲೂ ಬೇರೆಯೆಂಬ ಸ್ಥಿತಿ. ೩. [ಜೈನ] ಹನ್ನೆರಡು ಅನು 
ಪ್ರೇಕ್ಷೆಗಳಲ್ಲಿ ಒಂದು. .[ಸಂ.] 
ಅನ್ಯತ್ವಾನುಪ್ರೇಕ್ಷೆ (ನಾ). [ಜೈನ] ದೇಹ ಬೇರೆ ಜೀವ ಬೇರೆ ಎಂಬ 
ಚಿಂತನೆ, ಅಭ್ಯಾಸ: ಶರೀರಾದಿ ಸಮಸ್ತ ವಸ್ತುಗಳು ಪರವಸ್ತುಗಳು 
ವ್ಯವಹಾರ ನಯದಿಂದಾತ್ಮಸಂಬಂಧಿಗಳಾಗಿಯುಂ ನಿಶ್ಚಯನಯದಿಂದವೇ 
ಬೇಜಕಾನವರತ್ತಣಿಂ ಬೇಜಕಿಂಬುದು ಆ ನೃತ್ವಾನುಪ್ರೆ ಕ್ಷೆ (ಶ್ರಾವಕಾ. 
| ೧೪೬-೧೬). [ಅನ್ಯತ್ವ ೪ ಅನುಪ್ರೇಶೆ) 
ಅನ್ಯಥ (ನಾ). ಬೇರೊಂದು ; ಬೇರೆಯದು : ಅನೆಡೆಯೊಳನ್ಮ ಥವನಜ 
ಯೆನು (ಬಸಪು. ೧೫-೨೦) ; ಅನಘ ನೀನು ನಿರೋಗಿಯಾಗಿ ಸುಮನದ 
ಸುಖನಿಧಿಯಾಗಿ ಶಾ ಶ್ವ ತತನು ಶುಭಸ್ಥಿ ತನಾಗಿರನುದಿನವನ್ಮ ಥವನೊಲ್ಲೆ 
(ಬಸಪು. ೧೫-೩೪). [ಸಂ. ಅನ್ಯಥಾ] 
ಅನ್ಯಥಾ (ಅ). ಬೇರೊಂದು ರೀತಿಯಾಗಿ; ಬೇರೆ ಬಗೆಯಾಗಿ; 
ವಿರೋಧವಾಗಿ : ಇವುಗಳಿಂದ ಇಂತಿಂತಹ ವಸ್ತುಗಳಾಗುವ ಸಂಭವ 
ಪುಂಟು`ಎಂದು ತಿಳಿಯುತ್ತಾನೆ, ಸಮ್ಮತಿಸುತ್ತಾನೆ; ಅಥವಾ ಅನ್ಯಥಾ 
ಭಾವಿಸುತ್ತಾನೆ (ಜೀವಾತ್ಮ. ೩೫) ; ನನ್ನ ಮಾತನ್ನು ತಾವು ಅನ್ಯಥಾ 
ಭಾವಿಸಬಾರದು (ರೂಢಿ). [ಸಂ.] 
ಅನ್ಯಫಾಕಲ್ಪನ (ನಾ). ಬೇರೆಯ ಭಾವನೆ; ಬೇರೊಂದು ಕಲ್ಪನೆ: 
ಸುರನೋ ಸಿದ್ಧನೊ ಯಕ್ಷನೋ ಗರುಡನೋ ನೀನಾರ್ಗೆ ಪೇಟಕೆಂದು 
ಗೋಪರೆನಲ್‌ ಸಪ್ರಣಯ ಪ್ರಕೋಪಿ ಹರಿ ಕೇಳ್ದಾನಾರುಮಲ್ಲೆಂ... 
ಭಾವಿಪುದೆನ್ನನಾತ್ಮಸಮನೆಂದೇಕನ್ಮಥಾಕಲ್ಪನಂ (ಜಗವಿ. ೪-೧೧೦). 
[ಅನ್ಕಥಾ* ಕಲ್ಪನ] 
ಅನ್ಯಥಾಖ್ಯಾತಿ (ನಾ). [ತರ್ಕಶಾ] ಸತ್ಯಕ್ಕಿಂತ ತೋರಿಕೆಯು ಬೇರೆ 
ಯೆಂಬ ತರ್ಕ ; ಇಂದ್ರಿಯಗಳಿಗೆ ಗೋಚರವಾದುದೆಲ್ಲಾ ಗೋಚರ 
ವಾದಂತೆಯೆ ಸತ್ಯವಾಗಿ ಇರುವುದಿಲ್ಲವೆಂಬ ವಾದ; ಕಂಡುಬಂದ 
ವಸ್ತುವೆಲ್ಲಾ ದೃಷ್ಟಿಗೆ ಬಿದ್ದಂತೆಯೇ ಇರುವುದೆಂಬ ನಿಯಮವಿಲ್ಲ 
ವೆಂಬ ವಾದ: ತಾರ್ಕಿಕರು ಅನ್ಕಥಾಖ್ಯಾತಿವಾದಿಗಳು ಎಂದರೆ ಭ್ರಾಂತಿ 
ಯಲ್ಲಿ ತೋರಿಬರುವ ವಸ್ತುಗಳು ಇಲ್ಲಿಲ್ಲದಿದ್ದರೂ ಅನ್ಕತ್ರವಿರುವುದರಿಂದ 
ನಿರ್ನಿಷಯಜ್ಞಾನನಿಲ್ಲವೆಂದು ಭಾವ (ಹಿಂದಸಾ. ೨೦೯) ;. ಬೆ ಳ್ಳಿ ಯು 
ಎಲ್ಲಿಯೂ ಇರುವುದಿಲ್ಲವೆಂದು ಇಟ್ಟುಕೊಂಡರೆ, ಕಪ್ಪೆಯ ಚಿಪ್ಪಿನಲ್ಲಿ 
ಬೆಳ್ಳಿಯೆಂದು ಭ್ರಮೆಯಾಗುವುದಳ್ಕೇ ಕಾರಣವಿಲ್ಲ ಎಂಬುದು ಇವರ 
ಅಭಿಪ್ರಾಯ. ಇದು ನೈಯಾಯಿಕರೇ ಮುಂತಾದವರು ಹೇಳುವ ಅನ್ಯಥಾ 
ಖ್ಯಾತಿ (ಬ್ರಹ್ಮಭಾ. ೨-೧೩). [ಅನ್ಯಥಾ + ಖ್ಯಾತಿ] 
| ಅನ್ಯಥಾಜ್ಞಾನಿ (ನಾ). ಒಂದನ್ನು ಬೇರೊಂದನ್ನಾಗಿ ತಿಳಿಯುವಂಥ 
ವನು: ತಾರತಮ್ಮ ಜ್ಞಾನವು ಯೋಗ್ಯರಿಗೆ ಮಾತ್ರವೆ ಮುಕ್ತಿಗೆ ಮಾರ್ಗ 
ವೆಂದು ತೋರುವುದೇ ಹೊರತು ಖಿಥ್ಯಾಜ್ಞಾನಿಗಳು ಅನ್ಕಥಾಜ್ಞಾನಿಗಳಿಗೆ 
ಇದು ಕರ್ಣಕರೋರವಾಗಿರುವುದು (ಹಸಾರ. ೨೦-೨೩ ತಾ). 
[ಸಂ. ಅನ್ಮಥಾಜ್ಞಾನಿನ್‌ (ಅನ್ಕಥಾ * ಜ್ಞಾನ * -)) 
ಅನ್ಯಥಾನುಪಸತ್ತಿ (ನಾ). ಬೇರೆಯ ರೀತಿಯಲ್ಲಿ ಸಾಧಿಸಲಾಗದಸ್ಥಿತಿ: 
ಅದು ಸಾಧನದೂಷಣಪ್ರಯೋಗಾನ್ಯ ಥಾನುಪಪತ್ತಿಯಿಂ ಬಹಿರರ್ಥ ಸಿದ್ಧಿ 
ಯಕ್ಕುಂ (ಆದಿಪು. ೨-೧೦ ವ). [ಅನ್ಯಥಾ + ಅನುಪಪತ್ತಿ] 


10 


15 


20 


25 


35 


40 


45 


ಅನ್ಯಥಾವಾಸ 


ಅನ್ಯಥಾವಾಸ (ನಾ). (ಎಲ್ಲರಂತಲ್ಲದೆ) ಬೇರೆಯ ರೀತಿಯಲ್ಲಿ 
ವಾಸಮಾಡುವುದು ; ಅಜ್ಞಾತವಾಸ: ಧರ್ಮಪುತ್ರಂ ಪನ್ನೆರಡು 


ವರುಷಂಬರಂ ನಾಡಂ ಪುಗದರೆಣ್ಮದೊಳಿರ್ಪಂತುಮನ್ಯಥಾವಾಸದೊಂದು | 
ವರುಷದೊಳಾರಾನುಮುಆಿದರಪ್ಪಡೆ ಮತ್ತಂ ದ್ವಾದಶಾಬ್ದಂಬರಂ ನಾಡ| | 


ದೆಸೆಯಂ ನೋಡದಂತಾ[ಗೆ] (ಪಂಪಭಾ. ೭-೩ ವ). [ಅನ್ಯಥಾ + ವಾಸ್ಕ] 5 

ಅನ್ಯಥಾಸಿದ್ಧ (ಗು). ೧, ಬೇರೆಯ ರೀತಿಯಲ್ಲಿ ಸಿದ್ಧವಾದ; ಬೇರೆ | 
ಪ್ರಮಾಣದಿಂದ ಸಿದ್ದವಾದ. (ನಾ). ೨. [ತರ್ಕಶಾ]'ಯಾವುದಾದ | 
ಕೊಂದು ಕಾರ್ಯಕ್ಕೆ ನೇರವಾದ, ನೈಜವಾದ ಸ್ವತಂತ್ರ ಕಾರಣ 
'ಗೆಳನ್ನು ನಿರೂಪಿಸಿ ಹೇಳಬಹುದಾಗಿರುವಾಗ, ಸಹಜವಲ್ಲದ | | 
ಆಕಸ್ಮಿಕ ವಿಷಯಗಳನ್ನು ಅದಕ್ಕೆ ಕಾರಣವಾಗಿ ನಿರೂಪಿಸಿ!10 
ವಾದಿಸುವುದು ; ಅಕ್ರಮ ತರ್ಕ: ಮಡಕೆ ಮಾಡುವುದಕ್ಕೆ ಮಂಣು, 
ಕುಂಬಾರ, ಅವನ ಚಕ್ರ, ಅದನ್ನು ತಿರುಗಿಸುವ ಕೋಲು, ಇವೇ ಮೊದಲು 
ಗೊಂಡು ಕಾರಣಗಳಾಗುತ್ತೆವೆ .. . ಮಡಕೆಮಾಡುವ ಮಂಣನ್ನು ಕತ್ತೆ 
ಮೇಲೆ ಹೇರಿ ತರುತ್ತಾರೆ. ಇಷ್ಟು ಮಾತ್ರಕ್ಕೆ ಕತ್ತೆಯು ಮಡಕೆಯಾಗು 
ವುದಕ್ಕೆ ಒಂದು ಕಾರಣವಲ್ಲ ಇದೇ ಮೊದಲಾದ ಆಪ್ರಕೃತವಾದ ಸಂಗತಿ 
ಗಳಿಗೆ ತರ್ಕಶಾಸ್ತ್ರದಲ್ಲಿ ಅನ್ಕಥಾಸಿದ್ಧಗಳೆಂದು ಹೆಸರು (ಕುರಾಚ. ೧೯). | 

[ಅನ್ಯಥಾ + ಸಿದ್ಧ) | 

ಅನ್ಯಥೋಪಾಸಕೆ (ನಾ). ಬೇರೆಯ ಕ್ರಮದಲ್ಲಿ ಉಪಾಸನೆ ಮಾಡು 
ವವನು: “ಅನ್ಯಘೋಪಾಸಕರೆಂದರೆ ನಾನೇ ಬ್ರಹ್ಮನೆಂದು ಉಪಾಸನೆ 
ಮಾಡುವವರೆಂದರ್ಥ” (ಹಸಾರ. ೧೩-೧೪ ತಾ). [ಅನ್ಕಥಾ * ಉಪಾಸಕ] 20 

ಅನ್ಯದಾರ (ನಾ). ಬೇರೆಯವನ ಹೆಂಡತಿ; ಪರಸ್ತ್ರೀ. "ಅನ್ಯದಾರ | 
ವಿದೂರ' ಪರಾ. [ಅನ್ಯ ದಾರ್ಯ) 

ಅನ್ಯದಾರವಿದೂರ (ನಾ). ಪರಸ್ತ್ರೀಯರಿಂದ ದೂರವಾಗಿರುವವನು:| | 
ಭರತಕ್ಷೇತ್ರದ ಶಂಖಪುರನುನಾಳ್ವನನ್ಯ ದಾರವಿದೂರಂ ಉದಾರನೆಂಬೊಂ | 
(ಶಾಂತಿಪು. ೫-೮೩ ವ). [ಅನ್ಯದಾರ * ವಿದೂರ] [35 | 

ಅನ್ಯದೃಷ್ಟಿ (ನಾ). ಬೇರೆಯ ನೋಟ; ಬೇರೆಯವರ ದೃಷ್ಟಿ; ಇತರರ | 
ಅಭಿಪ್ರಾಯ : ಭಯಮಖಿಲಕಾಂಕ್ಷೆ ವಿಚಿಕಿತ್ಸೆಯನ್ಮದೃಷ್ಟಿ ಪ್ರಶಂಸೆ 
ಸಂಸ್ತವನಮೆಂಬೀ ಕ್ರಿಯೆ ಸಮ್ಯಗ್ಹಸ್ಟಗೆ ನೋಡೆ ಯಥಾಕ್ರಮದಿಂ 
ವ್ಯತಿಕ್ರಮಂ ತಾನಕ್ಕುಂ (ಸುಕುಮಾ. ೬-೪೫). [ಅನ್ಶ * ದೃಷ್ಟಿ] 

ಅನ್ಯ ದೇಶೀಯ (ಗು). ೧. ಬೇರೆಯ ದೇಶಕ್ಕೆ ಸಂಬಂಧಿಸಿದ; ಪರ |30 
ದೇಶದ. (ನಾ). ೨. ಬೇರೆಯ ದೇಶದವನು ; ಸರದೇಶದವನು. 

(ಸಂ. ಅನ್ಕದೇಶೀ) 

ಅನ್ಯದೇಶ್ಯ (ಗು). ೧. ಬೇರೆಯ ದೇಶಕ್ಕೆ ಸಂಬಂಧಿಸಿದ. (ನಾ). | 

೨. [ವ್ಯಾಕ] ಪರಭಾಷೆಯಿಂದ ಬಂದ ಶಬ್ದಗಳು: ಹೊರಗಿನ ಭಾಷೆ 


15 | 


| 
| 
| 


ಗಳಿಂದ ಬಂದು ಸೇರುವ ಶಬ್ದಗಳಿಗೆ ಅನ್ಯದೇಶ್ಯಗಳೆಂದು ಹೆಸರು 35: 
| ಅನ್ಯಮನಸ್ಯತೆ (ನಾ). ಬೇರೆಯ ಕಡೆಗೆ ಮನಸ್ಸಿಟ್ಟಿರುವುದು; 


(ಮಧ್ಯಮ. ೧೬೬); ಯಾವ ಭಾಷೆಯನ್ನು ತೆಗೆದುಕೊಂಡರೂ ಅದರಲ್ಲಿ 


ದೇಶ್ಶಶಬ್ದಗಳೂ ಅನ್ಮದೇಶ್ಯ ಶಬ್ದಗಳೂ ಸೇರಿರುತ್ತವೆ (ಕೃಪಿಡಿ. ೧೪). | 


| ಅನ್ಯಮಾರ್ಗ (ನಾ). ೧. ಬೇರೆಯ ದಾರಿ. ೨. ಬೇರೆಯವರ ಮಾರ್ಗ, 


[ಅನ್ಯ * ದೇಶ್ಯ) 
ಅನ್ಯದೈವ (ನಾ). ಬೇರೆಯ ದೇವರು; ಪರದೇವತೆ: ನಮ್ಮ ಕೂಡಲ 
ಸಂಗಮದೇವರಲ್ಲದೆ ಆನ್ಮದೈವವುಂಟಿನ್ನದಿರು (ಬಸವ. ೭೫೦). 
[ಅನ + ದೈವ] 
ಅನ್ಯಧರ್ಮ (ನಾ). ೧. ಬೇಕಿಯ ಧರ್ಮ; ಪರಧರ್ಮ. ೨. ಸ್ವಧರ್ಮ! 


4 


ಅನ್ಯನರೇಂದ್ರ (ನಾ). ೧. ಬೇರೆಯ ರಾಜ. ೨. ಶತ್ರುರಾಜ : ಅನ್ಯ 
ನರೇಂದ್ರ ಗಂಧವಾರಣ ಮದವಾರಣಂ (ಗದಾಯು. ೧-೧೭). 
[ಅನ್ಯ * ನರೇಂದ್ರ) 


೨೭೭ 


| ಅನ್ಯಮನಸ್ಯ (ನಾ). ಬೇರೆಯ ಕಡೆಗೆ ಮನಸ್ಸಿಟ್ಟವನು; 


[| 
| | 
1451 


| | 


ಅನ್ಯರಜ 


ಅನ್ಯನಾರಿ (ನಾ). ಬೇರೆಯ ಹೆಂಗಸು ; ಪರಸ್ತ್ರೀ: ಜೀವಘಾತಾನೃತ 
ನಚನಪರಾರ್ಥಾಪಹಾರಾನ್ಯನಾರೀಗಮ ಬಹ್ವಾರಂಭಪಾರಿಗ್ರಹಮೆನಿಸುವ 
ವಯ್ದುಂ ಮಹಾಪಾತಕಂ (ಸುಕುಮಾ. ೫-೪೩). [ಅನ್ಯ + ನಾರಿ] 
ಅನ್ಯಪರಿಭಂಗ (ನಾ). ಬೇರೆಯವರನ್ನು ಮುರಿಯುವುದು, -- 
ಸೋಲಿಸುವುದು, --ಅಪಮಾನ ಮಾಡುವುದು : ಮರಗೊಂಬಂ 
ಮುಜಕಿವ ಲ್ಲಿ ತಳ್ತ್ತ ಮರವಾವೊಂದಾತ್ಮಶುಂಡಾಗ್ರದೊಳ್‌ ಭರದಿಂ 
ಪೊಕ್ಕೊಡೆ RE ಬಾಯ್ತಿಟ್ಟು ಶೋಕರಸಂದಾಳುದಿಭಂ ವೃಥಾನ್ಯಪರಿ 
ಭಂಗಂ ಭಂಗಮಂ ಸಾರ್ಚದೇ (ರಾಜಶೇ. ೫-೭೩). [ಅನ್ಕ + ಪರಿಭಂಗ] 
ಅನ್ಯಪಾಕೆ (ನಾ). ಇತರರು ಮಾಡಿದ ಅಡಿಗೆ (ದಕ. 8). 
[ಅನ + ಪಾಕ] | 
ಅನ್ಯಪುರುಷ (ನಾ). ೧. ಪರಪುರುಷ. ೨. [ವ್ಯಾಕ] ಪ್ರಥಮ ಪುರುಷ 
ಸರ್ವನಾಮ : ಪ್ರಥಮಪುರುಷದ = ಅನ್ಯ ಪುರುಷದ (ಶಮದ. ಕಿ. ೨೨೫ 
ಟೀ). [ಅನ್ಮ * ಪುರುಷ) 
ಅನ್ಯಪುಷ್ಪ (ಗು). ೧. ಬೇರೆಯವರಿಂದ ಪೋಷಿತವಾದ, ಸಾಕ 
ಲ್ಪಟ್ಟ. (ನಾ). ೨.'ಕೋಗಿಲೆ: “ಪಿಕಂ ಕೋಕಿಳಂ ಕಳಕಂಠಮನ್ಮ 
ಭೃತಮನ್ಯಪುಷ್ವಂ ಕೋಗಿಲೆಯದೆನಿಕ್ಕುಂ ೫ (ಮಂಗರಾ. ೫೦-೩); 
ಚಂದ್ರಿಕೆಯನೆಳಸಿದತ್ತನ್ಶಪುಸ್ಪಸ್ವನಕ್ಕಾದುದು ಬಾಳ ಶ್ರೀ ಡೆ (ಮಲ್ಲಿ ಪು. 
೫-೩). [ಆನ್ಯ* ಪುಷ್ಪ) 
ಅನ್ಯಪೂರ್ನಿಕತ್ವ (ನಾ). ಅನ್ಯಪೂರ್ವಿಕಳ ಸ್ಥಿತಿ. "ಅನ್ಯ ಪೂರ್ವಿಕೆ' 
ಶಬ್ದದ ಪ್ರಯೋಗ ನೋಡಿ. [ಸಂ.] 
ಅನ್ಯ ಪೂರ್ನಿಕೆ (ನಾ). ಮದುವೆಗೆ ಮೊದಲೇ ಬೇರೊಬ್ಬನ ಸಹವಾಸ 
ವನ್ನು ಮಾಡಿಕೊಂಡಿರುವ ಹೆಂಗಸು : ತ್ಯಾಗದೋಷವು ಸ್ತ್ರೀಗೆ 
ಕನ್ಶಾವಸ್ಥೆಯಲ್ಲಿಯೂ ಪತ್ನ್ಯವಸ್ಥೆಯಲ್ಲಿಯೂ ಪ್ರಾಸ್ತವಾಗಬಹುದು. 
ದೋಷವನ್ನು ಹೀಗೆ ವಿವರಿಸಿದ್ದಾರೆ-ಅನ್ಕಪೂರ್ವಿಕತ್ವವೇ ಅ ದೋಷವು. 
ಪುನರ್ಭೂ, ಸ್ವೈರಿಣಿ ಎಂದಿಬ್ಬರು ಅನ್ಕ ಪೂರ್ವಿಕರು (ಆರ್ಯಧ. ೧೫೦). 
[ಸಂ. ಅನ್ಯ ಪೂರ್ವಿಕಾ] 
ಅನ್ಯಭವ (ನಾ). ಬೇರೆಯ ಜನ್ಮ: ಹಾರನಿದನ್ಮಭವಾಲಂಕಾರಮನನು 
ಕರಿಸಿಮದ್ದಿತೀಯನ ಗತಿಸಂಸ್ಕಾರಮನಜಃಪಿದೊಡೆ (ಶಾಂತಿಪು. ೨-೨೬). 
[ಅನ್ಯ + ಭವ] 
ಅನ್ಯಭಾವ (ನಾ). ೧. ಬೇರೆಯ ಅಭಿಪ್ರಾಯ. ೨. ಬೇರೆಯವರ 
ಮನಸ್ಸು (ದಕ. 8). [ಅನ್ಯ * ಭಾವ] 
ಅನ್ಯಭೃತ (ನಾ). - ಅನ್ಯಪುಷ್ಟ : ಅನ್ವರಾನ್ಯಭೃತವಂದೊಪ್ಪಿರ್ದುದ 
ಭ್ರಾಗಮಂ (ಜಗವಿ. ೪-೨೯) [ಅನ್ಮ + ಭೃತ] 
ಪ್ರಕೃತ 
ವಿಷಯದಲ್ಲಿ ಗಮನವಿಲ್ಲದವನು. [ಅನ್ಕ * ಮನಸ್ಕ) 
ಪ್ರಕೃತ ವಿಷಯದಲ್ಲಿ ಮನಸ್ಸಿಲ್ಲದಿರುವುದು. [ಸಂ. ಅನ್ಕಮನಸ್ಯತಾ) 


—ಕ್ರಮ: ದ್ವಿಪ್ರಾಸ ದ್ವಂದ್ವಪ್ರಾಸ ತ್ರಿಪ್ರಾಸ ಅಂತಾದಿ ಪ್ರಾಸ ಈ 
ನಾಲ್ಕು ಬೇಆಕಿ ಅನ್ಕಮಾರ್ಗ ಲಕ್ಷಣಂ (ಕವಿರಾ. ೩-೨೩೫ ವ). 
[ಅನ್ಯ + ಮಾರ್ಗ] 


| ಅನ್ಯರಜ (ನಾ). ಅನ್ಯಸ್ತ್ರೀಯ ರಜಸ್ಸು (?) ; “ಅನ್ಯಪಿಂಡ (ಪ್ರಭುವ. 


ವಲ್ಲದುದು. &. ಬೇರೆ ವಸ್ತುವಿನ ಸ್ವಭಾವ. [ಅನ್ಯ * ಧರ್ಮ] | 


ಟೀ): ಅನ್ಕರಜವ ಸೋಂಕದೆ ತನ್ನ ರಜವ ಬಾಧಿಸದೆ ರವಿಯ ಬೆಳಸ 
ಬಳಸದೆ ಲಿಂಗದ ಬೆಳಸ ತಂದು ಜಂಗಮದಲ್ಲಿ ಸವಸುತಿಪ್ಪ ಲಿಂಗಭಕ್ತ ಅ 
ಭಕ್ತನಲ್ಲಿ ಗುಹೇಶ್ವರಲಿಂಗವಿಪ್ಪನು (ಅವಚಂ. ೩೨-೧೩೭). 

[ಅನ್ಯ * ರಜ್ಯ) 


ಅನ್ಯಲಿಂಗ 


ಅನ್ಯಲಿಂಗ (ನಾ). [ನ್ಯಾಕ] ಬೇರೊಂದರ ಲಿಂಗವನ್ನು ಅನುಸರಿಸು 
ವಂಥದು ; ವಿಶೇಷಣ. [ಅನ್ಯ + ಲಿಂಗ] 
ಅನ್ಯ ಲಿಂಗಕೆ (ನಾ). - ಅನ್ಯಲಿಂಗ. [ಅನ್ಯ * ಲಿಂಗಕ] 
ಅನ್ನ ಲಿಂಗಿ (ನಾ). ೧. ಬೇರೆಯ ಲಾಂಛನವುಳ್ಳವನು. ೨. ಜೀಕೆಯ | 
ಮತಕ್ಕೆ ಸೇರಿದವನು. ೧,೨: ಕಾಗೆಗಳ 11 ಮುಸುಜಕಿ | 5 
ಬಾಧಿಸುವುದಂ ಕಂಡುದಅಂದಂ ಆನ್ಯಲಿಂಗಿಗಳ್‌ ಲೌಕಿಕಧರ್ಮತತ್ತ್ವ 
ಮನಪ್ರತಿಬಂಧದಿಂ ಪ್ರಕಟಿಂ ಮಾಟ್ಟ್ರಿರ್‌ (ಚಾವುಂಉ. ೪೮). 
[ಸಂ. ಅನ್ಯಲಿಂಗಿನ್‌] 
ಅನ್ಯವಧು (ನಾ). ಬೇಕಿಯವನ ಹೆಂಡತಿ; ಪರಸ್ತ್ರೀ: ಹೋಗಬಿಟ್ಟು, 
ಮರಳಿ ಹಿಂದೆ ನೋಡಿ ಮತ್ತಾಗಬೇಕೆಂಬ ಸಂದೇಹವುಳ್ಳನ್ನ ಕ್ಕ ಆದೆ | 10 
ಪಾರದ್ವಾರ ನಾಯಕ ನರಕ ತಪ್ಪದು ಆನ್ಕ ವಧುವೆಂಬುದು ನಿಮ್ಮ ರಾಣಿ 
ಮಸ ಇದೆ ದಿವ್ಯ ಮಡ ನಿಸಗ ನೇಲ. (ಬಸವ. ೭೫೫). 
[ಅನ್ಯ + ವ] 
ಅನ್ಯವರ್ಣ (ನಾ). ೧. ಬೇರೆಯ ಬಣ್ಣ. ೨. ಬೇರೆಯ ಜಾತಿ. 
[ಅನ್ಯ + ವರ್ಣ] 15 
ಅನ್ಯವಾದಿ (ನಾ). ಬೇರೆಯ ಮತವನ್ನು ಪ್ರತಿಪಾದಿಸುವವನು: 
ದಿಟಿನುಡಿವನ್ಮವಾದಿ ಮುಖಮುದ್ರಿತನುದ್ಧತವಾದಿ ವಾಗ್ಬಳೊ ದ್ಭ ಟ 
ಜಯ ಕಾಳದಂಡಂ (ಎಕ. 11, ೬೯-೪೮; 1100). [ಸೆಂ. ಅನ್ಯವಾದಿನ್‌] | 
ಅನ್ಯವಿತ್ತ (ನಾ). ಬೇರೆಯವರ ದ್ರವ್ಯ; ಪರರ ಹಣ. "ಅನ್ಯವಿತ್ತಾ 
ಹೃತಿ? ಪರಾ. [ಅನ್ಯ * ವಿತ್ತ) [20 
ಅನ್ಯ ನಿತ್ತಾ ಹೃತಿ (ನಾ). ಜೀರೆಯವರ ಹಣವನ್ನು ಅಪಹರಿಸುವುದು; | 
ಕ ಪ್ರಷ್ಠಾಸಹಾರ: ವಿತಥಭಾಷಿತನನ್ಯವಿತ್ತಾಹ್ಯ ಹೃತಿ ಪರವ್ಯಾಪಾದ 
ವಾತ್ಮಸ್ತುತಿ ಪರಸ್ತ್ರೀವ್ಯಸನವತ್ಕಾಚಾರ ಬಕವೃತ್ತಿ... ಇವು ದೋ ಷಾಂ 
ಕುರಂಗಳು (ಕುವ್ಕಾಅ. ೧೫-೧೪). [ಅನ್ಕವಿತ್ತ + ಆಹೃತಿ] 
ಅನ್ಯನಿಷಯ (ನಾ). ೧. ಇತರ ವಿಷಯ; ಬೇರೆಯ ವಿಚಾರ: 
ನಿಮ್ಮ ಶರಣರ ಪಾದವಲ್ಲಡೆ ಅನ್ಯವಿಷಯಕ್ಕೆಳಸದಂತೆ ಇರಿಸಯ್ಯಾ (ಬಸವ. 
೨೬೪). ೨. ಬೇರೆಯ ದೇಶ. [ಅನ * ವಿಷಯ] 
ಅನ್ಯಸಮಯ (ನಾ). ಬೇರೆಯ ಮತ; ಅನ್ಯಧರ್ಮ : ಶ್ರಿ 
ಧರ್ಮಂ ಪೊದಲಕ್ಕೊದವುತ್ತಿರ್ಪುದು ಮತ್ತಿನನ ೩.81 
ಲ್ಲೊಂದಜಸೊಳ್‌ (ಆದಿಪು. ೧-೫೧). [ಅನ್ಮ + ಸಮಯ] 
ಅನ್ಯ ಸಮಯಿ (ನಾ). ಬೇರೆಯ ಮತಕ್ಕೆ ಸೇರಿದವನು; ಪರಧರ್ಮಿ : | 
ಇಲ್ಲಿ ರ್ದ ಮುನಿಗಳಿಲ್ಲ ಮೃ ಡನ ಮಣಜಕಿದನ $ಸಮಯಿಗಳಾಗಲ್ಕೆ (ವೀಶೈ ಪು. 
೩-೩-೧೩). (ಸಂ. ಅನ್ಯಸಮಯಿನ್‌') 
ಅನ್ಯಸ್ಥ (ಗು). ಬೇರೆಯ ಕಡೆ ಇರುವ; ಬೇರೆಯವರೊಡನೆ ಇರುವ 
(ದಕ. ಕ). [ಸಂ.] 35 
ಅನ್ಯಾಂಗ (ನಾ). ೧. ಬೇರೆಯ ಶರೀರ. ೨. ಬೇರೆಯವರ ಶರೀರ. 
"ಅನ್ಯಾಂಗಪ್ರವೇಶ' ಪರಾ. [ಅನ್ಕ * ಅಂಗೃ] 
ಅನ್ಯಾಂಗನಾರತಿ (ನಾ). ಬೇರೆಯ ಹೆಂಗಸರಲ್ಲಿನ ಆಸಕ್ತಿ : ಅನ್ಕಾಂ 
ಗನಾರತಿಯಿಂ ಕೀಚಕನಂ ಬಳಾರಿ ಮುಜಿದಂ ಸುಗ್ರೀವನಿಂ ವಾಲಿ ತಾಂ 
ಹತನಾದಂ (ಸೋಮೇಶ. ೩೯). (ಸಂ. (ಅನ್ಕಾಂಗನಾ * ರತಿ)] 40 
ಅನ್ಯಾಂಗನಾಸ್ಪೃಹೆ (ನಾ). - ಅನ್ಯಾಂಗನಾರತಿ: ಅನ್ಕಾಂಗನಾ 
ಸ್ಪೃಹೆಯಂ ತಾಳ್ವಿದನಲ್ತೆ ಕಾಲನಶದಿಂ ಲಂಕೇಶ್ವರಂ (ಪಂರಾಮಾ. 
೯-೮೬). [ಸೆಂ. ಅನ್ಯಾಂಗನಾಸ್ಪ ಸ ೦ಗನಾ * ಸ್ಪೃಹಾ)) 
ಅನ್ಯಾಂಗನೆ (ನಾ). ಬೇರೆಯ ಹೆಂಗಸು; ಪರಸ್ತ್ರೀ: ಕಯ್ಯಾನ್ತ 
ದೀನಾವಳಿಗಿಂದ್ರೋರ್ಪಿೀಜನನ್ಶಾಂಗ[ನೆ]ಗೆ ತರಕ: (ಸೌಇಇ. 45 
1019). (ಸಂ. ಅನ್ಯಾಂಗನಾ) 


( 
| 


30 


೨೧-೩೨, 


೨೭೮ 


ಅನ್ಯಾವನಿಸ 


ಅನ್ಯಾಂಗಪ್ರವೇಶ (ನಾ). ೧. ಬೇರೆಯವರ ಶರೀರವನ್ನು ಪ್ರವೇಶಿಸು 
ವುದು; ಪರಕಾಯ ಪ್ರವೇಶ. ೨. ಪರಕಾಯ ಪ್ರವೇಶವೆಂಬ 
ವಿದ್ಯೆಯನ್ನು ಬಲ್ಲವನು : ಸುಧಾರುಗ್ವಶೀಕಾರ ನಿರ್ಣಯಕನನ್ಮಾಂಗ 
ಪ್ರ ವೇ ಶಂ ಹಿಮಸಮಯ ಮಹಾಸಿದ್ಧನೊಪ್ಪಿರ್ದನಾಗಳ್‌' (ರಾಜಕೇ. 
೯-೮). [ಅನ್ಮಾಂಗ * ಪ್ರನೇಶ] 
ಅನ್ಯಾದೃಶ (ಗು). ೧. ಬೇರೆ ರೀತಿಯ. ೨. ಅಸಾಧಾರಣವಾದ. 
[ಸಂ.] 


'ಅನ್ಯಾಪದೇಶ (ನಾ). ಬೇರೆಯವರನ್ನು ಕುರಿತು ಹೇಳುವಂತೆ ನೆಪ 


ಮಾಡಿಕೊಂಡು ಇದಿರಿಗಿರುವವರಿಗೆ ಸಂಬಂಧಿಸಿದಂತೆ ನುಡಿಯುವ 
ಮಾತು; ಒಂದು ಕಾವ್ಯಾಲಂಕಾರ; ಅನ್ಯೋಕ್ತಿ: ನೆನದಿಂ 
ದೊರೆದನಾ ಗೊಗ್ಗ ಯ್ಯಗಿಂತೀಪರಿಯನಲ್ಲಮಲಿಂಗನೊಲಿದನ್ಮಾಪದೇಶ 
ದಲಿ (ಪ್ರಭುಲೀ. ೧೧-೧೬) ; ಅವನನ್ನು ನೋಡಿ ಶೈವರು ವೈಷ್ಣನ ಕಾಗಿ 
ನೆಲದಮೇಲೆ ನಡೆಯುತ್ತದೆ. ಹಾರಿಹೋಗಬಾರದೋ ಎಂದು ಅನ್ಮಾಪ 
ದೇಶವಾಗಿ ನಿಂದಿಸುತ್ತಾ ಇರುವರು (ಕಥಾಮಂ. ೫೪). 
[ಅನ್ಮ * ಅಪಡೇಶ] 
ಅನ್ಯಾಯ (ನಾ). ನ್ಯಾಯವಲ್ಲದುದು; ಅಕ್ರಮ; ಸರಿಯಲ್ಲದುದು; 
ಉಚಿತವ ಲ್ಲ ದುದು: ಆವನಿಲ್ಲಿಗೆ ಬಂದನೆಂತಹ ಮ್ಲೇಂಚ್ಛೆನೋ 
ಯೆಂದಿಂತು ಈ ಅ ನ್ಯಾ ಯೆ ಮಂ ಮಾಡಿದಪನನನೆನುತ (ಬಸಪ. 
೧೮-೩೩) ; ಅನ್ಕಾಯದಲ್ಲಿ ಸಂಪಾದಿಸಿದ್ದು ಅಸಡ್ಡಾಳದಲ್ಲಿ ಹೋಯಿತು 
(ಗಾದೆ). [ಸಂ.] 
ಅನ್ಯಾಯಕಾರ (ನಾ). ನ್ಯಾಯವನ್ನು ಬಿಟ್ಟು ನಡೆಯುವವನು; 
ಇತರರ ವಿಷಯವಲ್ಲಿ ತಪ್ಪುಮಾಡುವವನು : ನ್ಯಾಯದೂರರನಪ 
ಜಯರನನ್ಮಾಯಕಾರರನಧಿಕ ಕಪಟೋಪಾಯರಂ (ಬಸಪು. ೨೮-೬೨). 
[ಆನ್ಕಾಯ + -ಕಾರ) 


25 ಅನ್ಯಾಯವೃತ್ತಿ (ನಾ). ನ್ಯಾಯವನ್ನು ಬಿಟ್ಟ ನಡೆವಳಿಕೆ; ತಪ್ಪು 


ನಡೆವಳಿಕೆ; ಉಚಿತವಲ್ಲದ ಹಾದಿ: ಅಧಿರಾಜಕುಮಾರಂ ನಳಿನ 
ಕೇತು ಕಂಡವರಂ ತತ್ಪುಕುಮಾರಾಂಗಿಗೆ ಸೋಲ್ತೆಟ್‌ ದುಕೊಂಡನನ್ಮಾಯ 
ವೃತ್ತಿಯಿಂ ಕೋಮಳೆಯಂ (ಶಾಂತಿಪು. ೯-೧೦). [ಅನ್ಯಾಯ ವೃತ್ತಿ] 

ಅನ್ಯಾಯಾರ್ಜಿತ (ಗು). ಅನ್ಯಾಯವಾಗಿ ಸಂಪಾದಿಸಿದ, 
ಗಳಿಸಿದ. (ಅನ್ಕಾಯ + ಅರ್ಜಿತ] 

ಅನ್ಯಾಯಿ (ನಾ). - ಅನ್ಯಾಯಕಾರ: ಅಳಿದನಾ ಕಬ್ಬಿಲರ ಹೆಂಪಂ 
ಕಳೆದನನ್ಮಾಯಿಗಳ ಪಲ್ಲಂ ತಳೆದನುನ್ನತಿಯ (ಬಸಪು. ೫೯-೫೪) ; ನೀ 
ನನ್ಮಾಯಿಯಲ್ಲವೆ ಹೇಳು (ತೊರರಾ. ೪-೪-೪೭). [ಸಂ. ಅನ್ಯಾಯಿನ್‌] 

ಅನ್ಯ ಯೋಪಾರ್ಜಿತ (ಗು). - ಅನ್ಯಾಯಾರ್ಜಿತ : ಧರ್ಮದೊಳ್‌ 
ಬಹಿರ್ಮ೯ಖನುಂ ಅರ್ಥದೊಳನ್ಮಾಯೋಪಾರ್ಜಿತಾರ್ಥನುಂ ಕಾನು 
ದೊಳತಿಕಾಮಿಯುಂ ಮೋಕ್ಷದೊಳ್‌ ನಿರಪೇಕ್ಷಕನುಮಾಗಿ (ಪಂಚತಂ. 
೨೮-೭೬). [ಅನ್ಯಾಯ + ಉಪಾರ್ಜಿತ] 

ಅನ್ಯಾರ್ಥ (ನಾ). ೧. ಬೇರೆಯ ವಿವರಣೆ, ಅರ್ಥ; ಸಮಾಸದಲ್ಲಿ 
ಪೂರ್ವಪದ ಮತ್ತು ಉತ್ತರಪದ ಇವೆರಡರ ಅರ್ಥನನ ನ್ನೂ 
ಬಿಟ್ಟು ಬೇರೊಂದು ಅರ್ಥ. ೨. [ವ್ಯಾಕ] ಪ್ರಥಮಪುರುಷ ಸರ್ವ 
ಹನ ಅನ್ಕಾರ್ಥ ವಿವಕ್ಷೆಯಲ್ಲಿ ... ಅಮಾದಿಗಳಕ್ಕುಂ (ಶಮದ. ನ. 


೨೬೩ ಪ್ರಯೋ). [ಅನ್ಯ * ಅರ್ಥ] 
ಅನ್ಯಾವನಿಷ (ನಾ). - ಅನ್ಯನರೇಂದ್ರ ೧, ೨: ಅನುಪಮರವನಿಸ 
ರನ್ಯಾವನಿಪ ಶ್ರೀ ಕುಂತ [ಳ] [ಕೈ] ಕೈನಿದಿ£ನೀಡಿ] ನಿಜಾವನಿಗೆ ತೆಗೆ 


ಯಲ್ತದೀಯಾವನಿ ಕುಂತಳವಿಷಯವೆನಿಸಿ ಪೆಸರ್ವೈತ್ತೆಸೆಗುಂ (ಕಇಆ. 


೨-೨-೨೧ ; 1058). [ಅನ್ಯ + ಅವನಿಪ] 


ಅನ್ಯೂನ 


ಅನ್ಯೂನ (ಗು). ಕಡಮೆಯಿಲ್ಲದ ; ಕೊರತೆಯಿಲ್ಲದ; ಕುಂದಿಲ್ಲದ. | | 
“ಅನ್ಯೂನತೆ' ಷರಾ. ([ಸಂ.] | 
ಅನ್ಯೂನತೆ (ನಾ). ಕುಂದಿಲ್ಲದಿರುವ ಸ್ಥಿತಿ; ಕೊರತೆಯಿಲ್ಲ ದಿರು | 
ಪ ನೂತ್ಮತೆಯ ಪೂರ್ಣತೆಯನನ್ಯೂ ತೆಯ ಗಳಿಸ ಚು ಮೇ | 
ಪೌರುಷ ಪ್ರಗತಿ (ಮಂಕುಕ. ೨೨೭). (ಸ ಅನ್ಯೂನತಾ] | 
ಅನೈ (ನಾ). ೧. ಬೇರೆಯವಳು. ೨. ಜೀರೆಯವರಿಗೆ ಸೇರಿದವಳು : | 
ನಾಯಿಕೆಯರಲ್ಲಿ *ಸ್ವೀಯೆ ? (ತನ್ನವಳು) *ಅನೈ' (ಇತರಳು) "ಸಾಧಾ | 
ರಣೆ? (ವೇಶೆ ಸ) ಎಂದು ಮೂರು ವಿಧ (ಕೈಪಿಡಿ. ಟಾ (ಸೆಂ. ಅನ್ಯಾ] | 
ಅನ್ಯೇಶ್ವರ (ನಾ). ಬೇರೆಯ ಪ್ರಭು ; ಮತ್ತೊ ಂದುದೈವ: ಅನೀಶ್ವ; 
ನ ಸಶ್ವರಾನೇಕೇಶ್ವ ರಾಭಿಮತವಾದಿ ವಾದಮಂ ಶ್ರು ತ್ಶು ಕ್ರಿಗಳಿಂ ಜರಾ 
ಕರಿಸಿ (ರಾಜಶೇ. ೫-೧೯ ನ). [ಅನ್ಯ * ಈಶ್ವರ] 
ಅನ್ಯೋಕ್ತಿ (ನಾ). ೧. ಬೇರೆಯ ಮಾತು; ಬೇರೆಯವರ ಮಾತು. 
೨. [ವ್ಯಾಕ] ಪ್ರಥಮಪುರುಷ ಸರ್ವನಾಮ: ನೀನಾಂ ತಾನೆಠಿಕುಂ | 
ಪ್ರಥಮಾ ನಿರ್ದೇಶಕ್ಕೆ ನಿನಗೆಯೆನಗೆ ತನಗೆಯೆಂಬೀ ನುಡಿ ಚತುರ್ಥಿ 
ಸಚ ಸಲೆ ತಾನಕ್ಕುಂ ಯುಷ್ಮದಸ್ಮದನ್ಕ್ಫೋಕ್ತಿಗಳೊಳ್‌ (ಕಾವ್ಯಾವ. 
೧೫೨). ೩. [ಕಾವ್ಯಮಾ) ಅನ್ಯಾಸಜೀಶವೆಂಬ ಕಾವ್ಯಾಲಂಕಾರ. 
`ಅನ್ಯಾಪದೇಶ ಪರಾ. [ಅನ್ಯ * ಉಕ್ತಿ) |_| 
ಅನ್ಯೋನ್ಯ (ಗು). ೧. ಪರಸ್ಪರ; i. ಆನ್ಕೋನ | | 
iB ಕಸ * ಬೆಳೆಯಿತು ಈ ಮಕ್ಕಳ ಇಬ | 
(ಶಾಂತಲಾ. ೧೧). (ನಾ). ೨, ಸರಸ್ಸರ ಸ್ನೇಹ; ಶ್ರಿ ಪ್ರೀತಿ “ದೇವಿ 20 
ನಿಮ್ಮಿಬ್ಬರ ಅನ್ಕೋನ್ಯಗಳನ್ನು ಕಂಡೆಸ್ನೊ, ಫೇಳಿದ್ನೂ ನನಗೆ ಅಮೃತ | 
ವನ್ನುಂಡಷ್ಟು ತೃಪ್ತಿ ಯಾಗುತ್ತ. ಡೆ” (ಕಾಂತಲಾ. ೧೯೬). ೩.[ಕಾವ್ಯಮಿನ್ಸ 
ಐ ಇದನ್ನು ಸಂಸ್ಕ್ರತ ಆಲಂಕಾರಿಕರು ; | 


5; 


10 


| 


ಒಂದು ಅಲಂಕಾರ. 
ಅನ್ಯೋನ್ಯವೆಂದು ಕರೆದಿದ್ದಾರೆ (ಕಾವ್ಯಾನ. ಕ. ಪು. ೨೯೨). 
[ಸಂ.) | 
ಅನ್ಯೋನ್ಯಕಲಹ (ನಾ). ಪರಸ್ಪರವಾದ ಜಗಳ (ದಕ. 8). | 
"ಆನ್ಕೋನ್ಯ + ಕಲಹ) | 
ಅನ್ಯೋನ್ಯಪೆಟ್ಟು (ನಾ). ಒಬ್ಬರಿಗೊಬ್ಬರು ಹೊಡೆದ ಏಟು: ಮದ್ಯ 
ಪಾನದಿಂದ ಮತ್ತರಾಗಿ. .. ಬಾಣಗಳನ್ನು ಕೈ ಕೊಂಡು ಅನೊ ಹ 
ಗಳಿಂದ ಹತರಾದದ್ದು (ಕೃವಾಆ. ೩೦). [ಅಸ «ನೃ *೭ೆ ಟ್ಟು] 130 
ಅನ್ಯೋನ್ಯಸ್ರೀತಿ (ನಾ). ಒಬ್ಬರಿಗೊಬ್ಬರಲ್ಲಿ ಸ್ನೇಹ; ಪರಸ್ಗೆ ಸ್ಚರವಾದ | 
ಪ್ರೀತ: ಪ್ರೇಮದಿಂ SS. ರಲನ್ಕೋನ್ಯಪ್ರೀತಿ | 
ಬೀಜದಿಂ 1೫ - ರಾಗವಿಷಯವಲ್ಲರಿ ಫಲಿತಮಾದುದು (ಜಗನಿ. | 
೨-೫೨ ವ). [ಅನ್ಯೋನ್ಯ * ಪ್ರೀತಿ] 
ಅನ್ಯೋನ್ಯಭಾವ (ನಾ). ಪರಸ್ಸ್ಪರವಾದ ಸ್ನೇಹ; ಸ್ನೇಹಭಾವ : 135 
ಸೊಕ್ಕಿ ಮಲತಿದರನ್ಕೋನ್ಯಭಾವವನವರ್ಗಳು (ಜೈ 
[ಅನ್ಯೋನ್ಯ * ಭಾವ] 
ಅನ್ಯೋನ್ಯಯುದ್ಧ (ನಾ). ಒಬ್ಬರಿಗೊಬ್ಬರು ಹೊಡೆದಾಡುವುದು; 
ಪರಸ್ಪರ ಯುದ್ಧ : ಕೆಲವು ಮಾಂಸಭಕ್ಷಕರಾದ ದುರಾತ್ಮರಿಂದ ತಿನ್ನ 
ಲ್ಪಡುವುವು. ಕೆಲವು ಅನ್ಕೋನ್ಯಯುದ್ಧ ಗಳಿಂದ ಮರಣವನ್ನೈದುವುವು। 
(ಕೇಷಧ. ೧೮-೨೩). [ ಅನ್ಕೋನ್ಯ + ಯುದ್ಧ) | | 
ಅನ್ಯೋನ್ಯನಿರುದ್ಧ (ಗು). ಪರಸ್ಪರ ವಿರೋಧವಾದ: ಅನ್ಕೊ ನ್ಯ | | 
ವಿರುದ್ಧ ಪದಾರ್ಥನ್ಮಾಸಮೆ ತಾಂ ವಿರೋಧಂ (ಕಾವ್ಯಾವ. ೭೨೭). 
[ಅನ್ಯೋನ್ಯ * ವಿರುಷ್ಠ) 
ಅನ್ಯೋನ್ಯವಿಸಾರಿ (ಗು). ಪರಸ್ಪರವಾಗಿ ಹರಡುವ : ಓರೋರ್ವರ 
ಕಣ್ಗಳ್‌' ಸಂಚಾರಿಕಟಾಕ್ಟೇಕ್ಸಣಂಗಳಲೆದುವೊ ಲಜ್ಜಾಪ್ರಾರಂಭಮ 


25 


| 
I 
ಮಿಭಾ. ೧೧-೨೩). | 
| 
[| 
[ 


40 


45 


ಅನ್ಕ್ಯೋನ್ಕೋಹಮೆ 


ನನ್ಕೋನ್ಯವಿಸಾರಿ ನವಪ್ರಣಯದಿಂ 
೬-೧೫). [ಅನ್ಕೋನ್ಯ * ವಿಸಾರಿ] 
ಅನ್ಯೋನ್ಯಸಂಘರ್ಷಣ (ನಾ). ಒಬ್ಬರಿಗೊಬ್ಬರಿಗೆ ಜಗಳ; ಪರಸ್ಪರ 
ತಿಕ್ಕಾಟ: ಪಡೆಯೊಳನ್ಮೋನ್ಯಸಂಘರ್ಷಣದೊಳುಗುವ ಪೊಂದೊಡವು 
ಗಳ ರೇಣುಗಳೊ . . . ಎಂಬಿನಂ ಕೆಂಧೂಳಿ ಮಸಗಿತಾಗ (ಜೈನಿಭಾ. 
೧೨-೭). [ಅನ್ಕೋನ್ಯ + ಸಂಘರ್ಷಣ] 
ಅನ್ಯೋನ್ಯಸಲ್ಲಾಪ (ನಾ). ಪರಸ್ಪರವಾದ ಮಾತು ಕತೆ; ಒಬ್ಬರಿ 
ಗೊಬ್ಬ ರಿಗೆ ನಡೆಯುವ ಷಿ RASS 
ಮನ್ನೊ ನೈಸಲ್ಲಾ ಪಭಾವನೋಕ್ತಿಗಳಿಂಪು ಮಿಗೆ (ಬಸಪು. ೫೯-೯). 
(ಆನ್ಟೋನ್ಯ + ಸಲ್ಲಾಪ] 
ಅನ್ಯೋನ್ಯಸ್ಸೃಷ್ಟ (ಗು). ಪರಸ್ಪರವಾಗಿ ಮುಟ್ಟಿದ, —ಸಂಬಂಧೆ 
ವುಳ್ಳ : ಸೃಷ್ಟಿಚೋದನೆಗಳಿಂ ನರನೊಳಿಷ್ಟಗಳುದಯವಿಷ್ಟಸಿದ್ದಿಗೆ ಯಂತ್ರ 
ತಂತ್ರಗಳ ಯುಕ್ತಿ ತ್ವಸ್ಟೃಕುರಲದೆ ಸೃಸ್ಟಿನಿಕೃ Ny ಇ 
ಸ್ಪೃಸ್ಟರ್‌ ಪ್ರಕೃತಿ ನರರು (ಮಂಕುಕ. ೮೬೦). [ಕ್ಕೂ ನ್ಯ * ಸ್ಪೃಷ್ಟ) 
ಅನ್ಯೋನ್ಯಾಭಾವ (ನಾ). ೧. ಪರಸ್ಪರ ಸ್ನೇಹನಿಲ್ಲದಿರುವುದು ; ; ಐಕ 
ಮತ್ಯವಿಲ್ಲಿದಿರುವುದು. ೨. ಸಂಬಂಧವಿಲ್ಲದಿರುವುದು: “ಘಟವು 
ಪಟಮಲ್ಲ, ಪಟವು ಘಟಮಲ್ಲ ಘಟಪಟೋಭಯ ಘಟವೂ ಪಟವೂ ಸಹಾ 
ದೊಡಂ ಘಟವೂ ಅಲ್ಲ ಪಟವೂ ಅಲ್ಲವೆಂಬುದು ಮೊದಲಾದುದೇ ಅನ್ಕೊ ೯ 
ನ್ಮಾಭಾವಮೆನಿಸುವುದು ೫ (ವಿನೇಕ. ೨೩). [ಅನ್ಕೊ ನ್ಯ + a) 
ಅನ್ಯೋನ್ಯಾವಮರ್ದ (ನಾ). ಪರಸ್ಪರವಾದ ವಿವಾದ, ಕಲಹ, 
ಓರಣ: ಕೋವಿದರ ಕಳಕಳಿಯನೊ ನ್ಯಾವಮರ್ದದ ರಭಸವೀ 
ಭೂಪಾಳಿಗಳುಪಹಾಸ್ಕಘೋಷಕೆ ಕನಚವಾಯ್ತೆಂದ (ಕುವ್ಯಾಸ. ೭-೩೨). 
[ಅನ್ಕೋನ್ಯ * ಅವಮರ್ದ) 
ಅನ್ಕ್ಯೋನ್ಯಾಶ್ರಯ (ನಾ). ೧. [ತರ್ಕಶಾ] ಪ್ರಸಕ್ತವಾದ ಒಂದು 
ವಸ್ತು ಅಥವಾ ವಿಷಯವನ್ನು ತಿಳಿಯುವುದಕ್ಕೆ ಬೇರೊಂದು ವಸ್ತು 
ಅಥವಾ ವಿಷಯದ ತಿಳಿವು ಅವಶ್ಯವೆಂದು ಹೇಳಿ, ಆ ಬೇರೆಯದನ್ನು 
ತಿಳಿಸುವುದಕ್ಕೂ ಪ್ರ ಸಕ್ಕ ವಸ್ತು ಅಥವಾ ವಿಷಯದ ಜ್ಞಾ ನವು 
ಅವಶ್ಯವೆಂದು ಟು ತರ್ಕಜೋಷ : ಅರ್ಥಕ್ಕೆ ವ್ಯ oY ವು 
ಬರಬೇಕಾದರೆ ಶಬ್ದಕ್ಕೆ ವೃಂಜಕತ್ವ ಸಿದ್ಧಿ ಯಾಗಬೇಕು; ನ್ಯ ರಜಕ್ಕೆ ಸಿದ್ಧಿ 
ಯಾಗಬೇಕಾದರೆ, ವ ಂಗ್‌ ರವೆ ಮೊದಲಿರಬೇಕು. ಹೀಗಿ ಟೂ ಹನ್ನಾ 
ಶ್ರಯವೆಂಬ ತೋಟಿ A ಪುತಕಕ ಯಾವುದೂ ನಿಶಿ ್ಲಿತವಾಗುವುದಿಲ್ಲ! 
ಮ ೧೯೩). ೨. ಪರಸ್ಪರ ಒಂದು ಮತ್ತೊಂದಕ್ಕೆ ಅಧೀನ 
ವಾಗಿರುವುದು: ಕಲೆಯನ್ನು ಸಾಧಿಸುವುದಕ್ಕೆ ಶಾಸ್ತ್ರವು ಸಾಧನ ; ಶಾಸ್ತ್ರಾ 
ಭ್ಯಾಸದ ಫಲ ಕಲೆ. ಇವೆರಡೂ ಅನ್ಕೋನ್ಮಾಶ್ರಯವಾದವು (ಸಾಹಿಜೀ. ೮). 
೩. ವಿಷಮಚಕ್ರ (೪101035 circle. ಇಂಕನಿ). [ಅನ್ಫೋನ್ಯ* ಆಶ್ರಯ] 
ಅನ್ಕ್ಯೋನ್ಯೋಪಮಾನ (ನಾ). [ಕಾವ್ಯಮಾ] (ಉಪಮಾನೋಪ 
ಯಗಳು 2) ಪರಸ್ಪರವಾಗಿ ಹೋಲಿಸಿ ವರ್ಣಿಸುವ ಒಂದು 
ರೀತಿಯ ಕಾವ್ಯಾಲರಿಕಾರ: ಕಮಳಮಿದು ನಿನ್ನ ಮುಖದಂತೆ ಮುಖ 
ಮುಮೀ ಕಮಳದಂತೆ ನಿಕ್ಕುವಮೆಂದಿಂತಮರ್ದಿರೆ ಪೇಟ್ಟುದನಟ್‌ಗುತ್ತಮ 
ರನ್ಕೊ (ನ್ಕೊ (ಪಮಾನ ನಾಮಾಂಕಿತಮಂ (ಕನಿರಾ. ೩-೬೩). 
[ಅನ್ನೋ ನ್ಯ + ಉಪಮಾನ] 
ಅನ್ಯೋನ್ಕೊ (ಪನು (ನಾ). - ಅನ್ಯೋನ್ಯೋಪಮಾನ : ಅನ್ಕೋ 
ನೊ ಮ ತಳಮುಂ ಕೆಂದಳಿರುಂ ಕುಚದ್ವಿತಯಮುಂ ಪೂಗೊಂ 
ಸಹ ತೋಳ್ಗ ಳುಂ ಸೆಳೆಗೊಂಬುಂ . ... ಒಂದೊಂದಜಕೊಳ್‌ ಪೋಲ್ವೆ 
ಯಾಗೆ ಲತಾಕೊ ಮಳೆ ಸಾರ್ದಶೋಕಲತೆಯಂ ಪೂಗೊಯ್ದ ಳಂ 
ತಲಕ್ತಿಯಿಂ (ಕಾವ್ಯಾವ. ೬೭೧). [ಅನ್ಕೋನ್ಯ + ಉಪಮೆ] 


ಕ್ರಿಯಾವಿರಮಣದೊಳ್‌ (ಶಾಂತಿಪು. 


ಅನ್ಯೋಪಗಮ 


ಅನ್ಯೋಪಸಗಮ (ನಾ). ಇತರರ ಬಳಿ ಸೇರುವುದು. 
ಅನ್ಯೋಪಗಮ ಪುರಸ್ಕಾರ- ಬೇರೆಯವರ ಸಹವಾಸ; ಇತರರನ್ನು 
ಕೊಂಡಾಡುವುದು : ಸ್ವಗುಣಪ್ರಚ್ಛಾದನಮನ್ಮಗುಣಾವಿಷ್ಯರಣಮಾತ್ಮ 
ದೂಷಣಮನ್ಕೋಪಗಮಪುರಸ್ಕಾರಮಪಾರಗುಣಗಣಂ ಗು ಚ್ಚ ಗೊ ತ್ರ 
ದಾಸ್ರವಮಕ್ಕುಂ (ಸುಕುಮಾ. ೮-೨೫). [ಅನ್ಕ * ಉಪಗಮ] 
ಅನ್ಯೋರ್ನಿ (ನಾ). ಬೇರೆಯ ದೇಶ. "ಅನ್ಯೋರ್ವೀಶ್ವರ? ಪರಾ. 
[ಅನ್ಯ + ಉರ್ಪಿ] 
ಅನ್ಯೋರ್ನಿಶ್ವರ (ನಾ). ಬೇರೆಯ ದೇಶದ ದೊರೆ; ಬೇರೆಯ 
ದೊರೆ : ' ಅನ್ಯೋರ್ಪಿಶ್ವರವ್ರಾತದೂತಕುಳಸ್ತೂ ಸಿತರತ್ನರುಕ್ಳ ಬಳಿತಂ 
- ರಾಜಗೇಹಾಜಿರಂ (ಚಂದ್ರಪು. ೧-೧೫೧). [ಅನ್ಕೋರ್ವಿ ೬ ಈಶ್ವರ] 
ಅನ್ವಂಗಂ (ಅ). ಬೆಂಬಳಿಯಲ್ಲಿ; ಒಡನೆ; ತರುವಾಯ: “ ಅನ್ವಕ್ಷಮನು 
ಪದಮನ್ವಂಗಮೆನೆ ಬೆಂಬಟ್‌ ? (ಮಂಗರಾ. ೧೩೧-೨೩). "ಅನ್ವಕ್ಷ' 
ಷರಾ. [ಸಂ.] 
ಅನ್ಪಕ್ಷ (ಆ). ಇಂದ್ರಿ 
ವಾಯ: 


ಯದ ಬೆಂಬಳಿಯಲ್ಲಿ, ಒಡನೆ, ತರು 
“ಅನುಪದಂ, ಅನ್ವಕ್‌, ಅನ್ವಕ್ಷಂ ಈ ೩ ಬಲಟ್‌ಸಲುಹ 
(ಹಲಾಯು. ೧೨೧-೪೬) ; “ ಅನ್ವಕ್ಷಮನುಪದಮನ್ವಂಗಮೆನೆ ಬೆಂಬಲ ? 
(ಮಂಗರಾ. ೧೩೧-೨೩). [ಸಂ.] 
ಅನ್ವಯ (ನಾ). ೧. ವಂಶ; ಕುಲ: “ಅನ್ವನಾಯಃ, ಅನ್ವಯಃ ... 
ಕುಳಂ-- ಈ ೬ ಕುಲಂ (ಹಲಾಯು. ೬೬-೨೪೨) ; ಕಣ್ಣೀರ್ಗಳನಿಕ್ಕೆ 
೦ದ್ರಧವಳಂ ನಿನ್ನನ್ವಯಂ ಮಾಸದೇ (ಪಂಪಭಾ. ೧೨-೩೫). 
೨. [ನ್ಯಾಕ]. ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ 
ಮತ್ತು ಅವುಗಳ -ವಿಶೇಷಣಗಳಿಗಿರುವ ಕ್ರಮವಾದ ಸಂಬಂಧ. 
೩. ಹೊಂದಿಕೆ ; ಹೊಂದಾವಣೆ ; ಸಂಬಂಧ. ೪. ಅನುಸರಿಸಿ ನಡೆ 
ಯುವವನು. ೫. ತಾತ್ಪರ್ಯ: ಓಂಕಾರಮಂ ಬರೆಯಲೆನ್ನ ಕೈವಿಡಿ 
ದರ್ಥಮಂ ಕೇಳ್ಲೊಡೆ ಮೊದಲನ್ವಯಂಗೇಳ್ವ (ಭಾವಚಿಂ. ೧-೩೮). [ಸಂ.] 
ಅನ್ವಯಕ್ರೆಮ (ನಾ). ೧. ವಂಶಾನುಕ್ರಮ. ೨. [ವ್ಯಾಕ] “ವಾಕ್ಯ | 
ದಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳೂ ಅವುಗಳ ನಿಶೇಷಣಗಳೂ ಬಂದಿರ 
ತಕ್ಕ ಕ್ರಮಕ್ಕೆ ಅನ್ವಯಕ್ರಮವೆಂದು ಹೆಸರು? (ಮಧ್ಯಮ. ೧೮೭). 
13 ಮಃ + ಕ್ರಮ) 
ಅನ್ವಯಸ್ಪ್ಷಯ (ನಾ). ಕುಲದ ಹಾನಿ; ವಂಶನಾಶ: 
ಯಕ್ಷಯದಪವಾದದ ಫೆರ್ನ್ವೊಆಕಿಯಂ ಅನೊರ್ವಳೆನಗಂ ಪೊತ್ತು ನಿತ್ತರಿಸ 
ಲಾರ್ಪುದೆ (ಶಾಂತಿಪು. ೪-೭೯ ವ). [ಅನ್ವಯ + ಕ್ಷಯ) 
ಅನ್ಸಯಘಾತಕ (ನಾ). ಕುಲಕ್ಕೆ ಕೇಡನ್ನು ತರುವವನು; ವಂಶ 
ನಾಶಕ: ಅನ್ವಯಘಾತಕ ರು ತಮ್ಮಿಂದ ತಾವಳಿದರು ರಣಾಗ್ರದಲಿ 
(ಕುವ್ಯಾಗ. ೧೧-೬೯). [ಅನ್ವಯ + ಘಾತಕ) 
ಅನ್ವ ಯತಿಲಕ (ನಾ). ವಂಶಕ್ಕೆ ಅಲಂಕಾರದಂತಿರುವವನು; 
ಕುಲಕ್ಕೆ ಶ್ರ ಶೆ ಷ್ಠ ನಾದವನು: ಅಗಣಿತ ಮಹಿಮನನ್ವಯತಿಲಕನನುಪಮ 
ಚರಿತದೈ ವಾಪರನು ಪುಣ್ಯನಿಧಿ (ಕುವ್ಯಾಉ. ೪-೪೦). 
ಗ ಯ + ತಿಲಕ] 


ಅನ್ವಯದತ್ತಿ (ನಾ). [ಜೈನ] ತನ್ನ ವಂಶವನ್ನು ಸ್ಥಿರವಾಗಿ ನೆಲೆ |40, 


ಗೊಳಿಸುವುದಕ್ಕಾಗಿ SRO ತನ್ನ ಗೋತ್ರ] ದಲ್ಲಿ ಹುಟ್ಟಿದ 
ಬೇರೆಯವನಿಗಾಗಲಿ ಧರ್ಮವನ್ನೂ ಸ ಸರ್ವಸ್ವವನ್ನೂ ಜು! A 
ಕೊಡುವುದು: ಸಕಲದತ್ತಿಯೆಂಬುದು - ತನ್ನ ಸಂತತಿಯಂ ನ 
ಲೆಂದು ಪುತ್ರಂಗಕ್ಕೆ ಗೋತ್ರಜಂಗಳ್ಳೆ ಧರ್ಮಮಂ ಸರ್ವಸ್ವಮುಮನಪ್ಪ 


ಯಿಸಿ ಕೊಡುವುದು ಅನ್ವಯದತ್ತಿಯೆಂಬುದು - ಅನ್ವಯಂ (ಅಜಿಪು.|45 


೧೨-೧ ವ) ; ಆತ್ಮೀಯ ಸಂತತಿಸ್ಮಾಪನಾರ್ಥಂ ಪುತ್ರಂಗಂ ಗೋತ್ರಜಂಗಂ 


೨೮೦ 


[20 


25 


ಇನಿವಿರಿದನ್ವ | 30 


ಅನ್ವರ್ಥ 


| ಮೇಣ್‌ ಧರ್ಮಮುಮಂ ದ್ರವ್ಯಮುಮಂ ಸಮರ್ಪಿಸಿ ಕುಡುವುದು 
ಸಕೆಲದತ್ತಿಯೆಂಬುದು, ಆನ್ವಯದತ್ತಿಯುಮಿದುವೆ (ತತ್ತ್ವ 
[ಅನ್ವಯ + ದತ್ತಿ] 
ಅನ್ವಯಪ್ರದೀಪ (ನಾ). ಕುಲಕ್ಕೆ ದೀಪದಂತಿರುವವನು; ವಂಶವನ್ನು 
ಬೆಳಗತಕ್ಕವನು : ತನೂಭವಂ ತನಗೆ ಪುಟ್ಟ ಭೂಭಾಗಮಂ ತದೀಯ 
ಭುಜದಂಡದೊಳ್‌ ತಳೆದು ನಮ್ಮದೊಂದನ್ವ ಯಪ್ರದೀಪನೆನಿಸಲೈೆ [ಸಲ್ಲನೆ) 
ನುತುಂ-ಮನಕ್ಕುಮ್ಮಳಂ ಪೊದಲ್ಬುದೆನಗಂ (ಮಲ್ಲಿಪು. ೪-೨೫). 
[ಅನ್ವಯ ತ ಪ್ರದೀಪ] 
ಅನ್ವಯವೈದ್ಧಿ (ನಾ. ವಂಶದ ಅಭಿವೃದ್ಧಿ ; ಕುಲದ ಏಳಿಗೆ: ಪ್ರಿಯ 
ಕಾರಿಣಿಯೆಂಬೊಳನನ್ವಯವೃದ್ಧಿಗೆ ಮದುವೆ ಮಾಡೆ ( ಶಾಂತಿಪ. ೯-೯). 
(ಅನ್ವಯ + ವೃದ್ಧಿ] 
ಅನ್ವಯವ್ಯತಿರೇಕ (ನಾ). ಒಂದಿದ್ದರೆ ಮತ್ತೊಂದುಂಟು ಆ ಒಂದಿಲ್ಲ 
ದಿದ್ದಕೆ ಈ ಮತ್ತೊಂದೂ ಇಲ್ಲ ಎಂಬ ವಿವರ: ಆನ್ವಯವ್ಮತಿರೇಕ 
ವೆಂದರೆ - ಕರ್ಮವುಂಟಾದರೆ ಶರೀರವುಂಟು, ಕರ್ಮವಿಲ್ಲದಿದ್ದರೆ ಶರೀರ 
ವಿಲ್ಲವೆಂಬಂಥದು ಅನ್ವಯವ್ಯತಿರೇಕವೆನಿಸುವುದು (ವೇಸಾರ. ೪). 
[ಅನ್ವಯ + ವ್ಯತಿರೇಕ] 
ಅನ್ವಯಸ್ವತಂತ್ರೆ (ನಾ). ಅರ್ಥದ ನಿರ್ಣಯಕ್ಕಾಗಿಯೂ ಹೊಂದಿಕೆ 
ಗಾಗಿಯೂ ಬೇರೆಯ ಪದವನ್ನು ಕೋರದೆ ಸ್ವತಂತ್ರವಾಗಿರುವ 
ಶಬ್ದ: ಅವಂ ಅವಳ್‌ ಅದು ಎಂಬಿವನ್ವಯಸ್ವತಂತ್ರಗಳ್‌ ಆವಂ ಅವಳ್‌ 
ಆವುದು ತಾನೆಂಬಿವು ಅವಂ ಅವಳ್‌ ಅದು ಎಂಬಿವಂ ಪಾರೆದೆ ಅನ್ವಯಿಸಿ 
ಕೊಳಲಜಕಿಯವಾಗಿ ಪರತಂತ್ರಂಗಳ್‌ (ಶಮದ. ೧೪೩ ವೃತ್ತಿ). 
[ಅನ್ವಯ + ಸ್ವತಂತ್ರ] 
ಅನ್ವಯಾಗತ (ಗು). ವಂಶಕ್ರಮದಿಂದ ಬಂದ; ಕುಲಕ್ರಮದಿಂದ 
ಪ್ರಾಪ್ತವಾದ: ರವಿನಂಶದಿಕ್ಸ್ವ್ವಾಕುಭೂವರನು ಮೊದಲನ್ವಯಾಗತವಾಗಿ 
ಬಂದುದೀ ಪರಿವಾರವೀ ದೇಶವೀ ನಗರವು (ಹಚಕಾ. ೯-೧೪). 
[ಅನ್ವಯ + ಆಗತ] 
ಅನ್ವಯಿಸು (ಕ್ರಿ). ೧.ಕ್ರಮವರಿತು ಜೋಡಿಸು; ಹೊಂದಿಸು: 
“ಅಹಿಂಸಾ ಪರಮೋಧರ್ಮಃ ಎಂಬ ಸೂತ್ರವನ್ನು ರಾಜ್ಯಸ್ಥಾಪನೆ 
ಯಲ್ಲೂ ಅನ್ವಯಿಸಬಾರದೇಕೆ? (ಚಿಕ್ಕದೇ. ೧೫೦) ; ಜಯಿಸಿ ಮದನನ 
ಬಳಿಕ ತನ್ನೊಡಲೊಳುಮೆಯನನ್ವಯಿಸಿಕೊಂಡಿಹುದೇನು? (ಮಂಕುಕ. 
೬೧೩). ೨. ಹೊಂದು ; ಸಂಬಂಧಿಸು : ಮೇಲಿನ ಎರಡು ಸಂಗತಿಗಳು 
ನಮ್ಮ ಇಂದಿನ ಸ್ಥಿತಿಗೆ ಹೆಚ್ಚಾಗಿ ಅನ್ವಯಿಸುತ್ತವೆ (ಅಡುಸೌ. ೧೮). 
೩. [ವ್ಯಾಕ] ಕರ್ತೃ ಕರ್ಮ ಕ್ರಿಯೆಗಳನ್ನು ಹೊಂದಿಸಿ ಹೇಳು: 
ವಿಶೇಷಣ ಪದಂಗಳ೯ ಪ್ರಥಮಾವಿಭಕ್ತಿಯಂ ಪಡೆದು ವಾಕ್ಯದ ಮೊದ 
ಲೊಳಿರ್ದು ಅನ್ವಯಿಸುವಲ್ಲಿ ತುದಿಯ ಕಾರಕಪದದ ವಿಭಕ್ತಿಯನೆ ತಳೆ 
ವುವು (ಶಮದ. ೧೪೦ ವೃತ್ತಿ). [ಅನ್ವಯ + -ಇಸ್ಕು) 
ಎಂದವರನಾತ್ಮೀಯಾನ್ವಯೋಚಿತ ಪ್ರತಂಗಳೊಳ್‌ ದೃಢವ್ರತರಂ ಮಾಡಿ 
(ಆದಿಪು. ೧೫-೧೫ ವ). [ಅನ್ವ ಯ + ಉಚಿತ] 
ಅನ್ವಯೋದ್ಧ ರಣ (ನಾ). ವಂಶವನ್ನು ಉದ್ದ ತರಿಸುವುದು ; ವಂಶಕ್ಕೆ 
ಮೇಲ್ಮೆಯುಂಟುಮಾಡುವುದು : ಆತಿ ಯೂಸ್ವ ಯೋದ್ಧ ರಣಸಮರ್ಥ 
ನಪ್ಪ ನಿಜಾತ್ಮಜಂಗೆ (ಸುಕುಮಾ. ೬-೨೫ ತ `[ಅನ್ವಯ * ಉದ್ದ ರಣ) 
ಅನ್ನ ರ್ಥ (ಗು). ಅರ್ಥಕ್ಕೆ ಅನುಸಾರವಾದ ; ಸಾರ್ಥಕವಾದ : ಜೀವ 
ರತ್ನಂ ಸ್ಥಿರತ್ವ ಮನ್ವರ್ಥಮಾಗಿ ತಳರವೆ (ಶಾಂತಿಪು. ೧೧-೫೬) ; ಶತ್ರು ತಪ 
ನೆನಿಸಿದ ಜಿತಶತ್ರುನಾಮಮಾಯ್ತನ್ವರ್ಥಂ (ಅಜಿಪು. ೨-೪೯); ಮರ್ಲಂಘ್ಯ 
ಪುರಮೆಂಬ ಪೆಸರನನ್ವರ್ಥಂ ಮಾಡಿ (ಪಂರಾಮಾ. ೧೦-೧೮೬ ವ). [ಸೆಂ.] 


sg) 
ಪ್ರ. ೨೮೮). 


5 


10 


15 


35 


ಅನ್ವರ್ಥಕ 


ಅನ್ವರ್ಥಕ (ನಾ). - ಅನ್ವರ್ಥ: ಚಿತ್ರ ಕೇಖಾನಿರ್ಮಿತವಾದ್ದರಿಂದ ಅಥವಾ 
ಕಲಾಮಾತ್ರವಾದ್ದರಿಂದ ಚಿತ್ರವೆಂಬ ಹೆಸರು ಅನ್ವರ್ಥಕ (ಧ್ವನ್ಯಾಲೋ.- 
[ಸೆಂ.] 
ಅನ್ವರ್ಥತೆ (ನಾ). ಅರ್ಥಕ್ಕೆ ಅನುಸಾರವಾಗಿರುವುದು : ಉತ್ತಮ 
ತಪಂಗಳಿಂದತ್ಕುತ್ತಮದೇಹರ್‌ ವಿಡೇಹರಪ್ಪುದಃಂ ಮೆಯ್ವೆತ್ತನ್ವರ್ಥ 
ತೆಯಂ ತಾಳ್ದೆತ್ತು ವಿದೇಹಂ ವಿದೇಹಮೆಂಬೀ ಪೆಸರಂ (ಆದಿಪು. ೧-೫೩). 
[ಸಂ. ಅನ್ವರ್ಥತಾ] 


೨೭). 


ಹೆಸರು; ಅರ್ಥಪೂರ್ಣವಾದ ಹೆಸರು: ಪುರೋಹಿತಂ... ತನಯರ್ಗೆ 
ರಾನುಕೃಷ್ಣರೆಂಬ ನಾಮಕರಣಂ ಮೊದಲಾಗೆ ಪಲವುಮನ್ವರ್ಥನಾಮ 
ಮನಿಟ್ಟು (ಜಗನಿ. ೩-೨೬ ವ) ; ರೂಢನಾಮಮೆಂದುಂ, ಅನ್ವರ್ಥನಾಮ 
ಮೆಂದುಂ, ಅಂಕಿತನಾಮಮೆಂದುಂ ನಾಮಂ ಮೂದೆಣಜನಾಗಿರ್ಪುದು... 
ಅನ್ವರ್ಥ ನಾಮಂ ಗುಣಾನುರೂಪಮೆಂದುಂ, ಅರ್ಥಾನುರೂಪಮೆಂದು 
ಮಿರ್ತೆಜನಾಗಿರ್ಪುದು (ಶಮದ. ೭೬ ವೃತ್ತಿ); ಕುರುಡ, ಕುಂಟ, ಹೆಳವ 
ಮೊದಲಾದೆ ನಾಮವಾಚಕಗಳನ್ನು ಅನ್ವರ್ಥನಾಮಗಳೆಂದು ಕರೆಯುವು 
ದುಂಟು (ಮಧ್ಯಮ. ೨೬). [ಅನ್ವರ್ಥ * ನಾಮ] 

ಅನ್ಸರ್ಥಾಭಿಧಾನ (ನಾ). - ಅನ್ವರ್ಥನಾಮ: ಜನ್ಮೋತ್ಸವಾನಂತ 
ರಮಾ ಬಾಳಕಂಗೆ ಬಾಹುಬಲಿಯೆಂಬನ್ವರ್ಥಾಭಿಧಾನಮನಿಟ್ಟು (ಆದಿಪು. 
೪-೫೦ ವ). [ಅನ್ವರ್ಥ + ಅಭಿಧಾನ] 

ಅನ್ವವಾಯ (ನಾ). ವಂಶ; ಮನೆತನ; ಪೀಳಿಗೆ: “ಅನ್ವವಾಯಃ, 
ಅನ್ವಯಃ , . . ಕುಳಂ - ಈ ೬ ಕುಲಂ? (ಹಲಾಯು. ೬೬-೨೪೨) ; 
ಬಗೆದುಂ ನಿನ್ನನ್ವವಾಯೋನ್ನತಿಯನಿವಳತಿಸ್ಸೇಹಸಂಬಂಧಮಂ ತ 
ಪಾಲಿಪ್ಪು ದು (ಆದಿಪು. ೪-೫೫). [ಸಂ.] 

ಅನ್ಯಾದಿ (ನಾ). ಭೋಗ್ಯದಾರನಾದವನು ತಾನು ಭೋಗ್ಯಮಾಡಿ 
ಕೊಂಡಿದ್ದ ಆಸ್ತಿಯನ್ನು ಬೇಕೊಬ್ಬನಿಗೆ (ಬದಲಾಯಿಸಿ) ಭೋಗ್ಯ 
ಮಾಡುವುದು (ಕಿಸಂಗ್ಲಾ. ೪೭). "ಅನ್ರಾದಿದಾರ? ಪರಾ. 

[< ಸಂ. ಅನ್ವಾಧಿ] 

ಅನ್ವಾದಿದಾರ (ನಾ). ಆಸ್ತಿಯನ್ನು ಮೊದಲು ಭೋಗ್ಯಮಾಡಿ 
ಕೊಂಡಿರುವವನಿಂದ ಆತನ ಹಣವನ್ನು ಕೊಟ್ಟು ತನಗಾಗಿ 
ಭೋಗ್ಯಮಾಡಿಕೊಳ್ಳುವವನು (ಕಿಸಂಗ್ಲಾ. ೪೭); (ಮೈಗೆಜಿ. 1೪, 
೬೬೩). "ಭೋಗ್ಯದಾರ' ಪರಾ. [ಅನ್ವಾದಿ * -ದಾರ್ಯ) 

ಅನ್ವಾಧಾನ (ನಾ). ಹೋಮಾಗ್ನಿಗೆ ಸಮಿತ್ತುಗಳನ್ನು ಹಾಕಿ 
ಉಜ್ವಲಗೊಳಿಸುವುದು; ಅಗ್ನಿಸಂಧಾನ : ಆರಣಿಯನು ಮೃಗವೆಳೆದು 
ಕೊಂಡೀ ಹೊದಜ ಹೊಕ್ಕುದು ಬಹಳಕಾನನದ ಅಳಿದುದನ್ವಾಧಾನವಿತರರ 
ಹಳಿವಿಗಾನೊಳಗಾದೆನೆನೆ ( ಕುವ್ಯಾಅ. ೨೩-೬). [ಸಂ.) 

ಅನ್ಚಾಯ (ನಾ). - ಅನ್ವಯ : ಭರತಾನ್ವಾಯಕ್ಕೆ ಕಲಂಕಮಾಗದಂತಿರೆ 
ನೆಗಬಕ್ಕೆಂ (ಗದಾಯು. ೬-೪). [ಸಂ.] 

ಅನ್ವಾಸನ (ನಾ). ೧. ಒಬ್ಬರು ಕುಳಿತುಕೊಂಡ ಮೇಲೆ ತಾನು 
ಕುಳಿತುಕೊಳ್ಳುವುದು; ಇತರರಿಗೆ ಆಸನಕೊಟ್ಟು ಆಮೇಲೆ ತಾನು 
ಆಸನದಲ್ಲಿ ಕುಳಿತುಕೊಳ್ಳುವುದು. ೨. ಸೇವೆ; ಪೂಜೆ; ಸತ್ಕಾರ. 
೩. ಪಶ್ಚಾತ್ತಾಪ; ಪರಿತಾಪ. ೪. ಕಾರ್ಲಾನೆ; ಉದ್ಯೋಗಶಾಲೆ; 
ಕಮ್ಮಾರರೇ ಮುಂತಾದವರ ಕೆಲಸದ ಮರೆ : “ಕರ್ಮಶಾಲಾ, 
ಅನ್ವಾಸನಂ -ಈ ೨ ಪಂಚಕಾರುಕರುಂ ಕೆಲಸಂಗೆಯ್ವ ಮನೆ” (ಹಲಾಯು. 
೫೦-೧೪೨). ೫, [ವೈದ್ಯ]ಸ್ನೇಹವಸ್ತಿ ಎಂಬ ಉಪಚಾರ; ಎನಿಮಾ; 
ಆಸನದ್ವಾರದ ಮೂಲಕ ಮೃದುವಾದ ದ್ರವದ್ರವ್ಯವನ್ನು ಕರುಳಿಗೆ 
ನೀ ಸ್ವಲ್ಪಹೊತ್ತಿನ ಮೇಲೆ ಹೊರಕ್ಕೆ ಬಿಡುವ ಚಿಕಿತ್ಸೆ. [ಸಂ.] 


೨೮೧ 


ಅನ್ವಿಶಾರ್ಥ 


ಅನ್ವಾಹಾರ್ಯ (ನಾ). ೧. ಪುರೋಹಿತರಿಗೆ ಅಥವಾ ನಿಮಂತ್ರಿ 
 ತರಿಗೆ ಶ್ರಾದ್ಧಾದಿಗಳಲ್ಲಿ ಕೊಡುವ ದಕ್ಷಿಣೆ ಇತ್ಯಾದಿ. ೨. ಪ್ರತಿ 
ಅಮಾವಾಸ್ಯೆಯಲ್ಲಿ ಪಿತೃಗಳಿಗಾಗಿ ನಡಸು ವ ದರ್ಶಶ್ರಾದ್ಧ ; 
ಮಾಸಿಕ ಶ್ರಾದ್ಧ. ಸಂ.) 
5| ಅನ್ವಾಹಿತ (ನಾ). ೧. ಸರಿಯಾದ ಹಕ್ಕುದಾರನಿಗೆ ತಲಪಿಸ 
ಬೇಕೆಂದು ಕೋರಿ ಒಬ್ಬರಲ್ಲಿ ನ್ಯಾಸವಾಗಿಟ್ಟಿರುವ ವಸ್ತು. ೨. ಸರಿ 
ಯಾಗಿ ನೋಡಿಕೊಳ್ಳದಿರುವುದರಿಂದ ಆರಿಹೋಗಿದ್ದು ಮತ್ತೆ 
ಹೊತ್ತಿಸಿ ಹುತಗೊಳಿಸಿದ ಹೋಮಾಗ್ತಿ. ೩. ಮದುವೆಯ ಹೆಣ್ಣಿಗೆ 
ಆಕೆಯ ತಾಯಿತಂದೆಗಳಾಗಲಿ, ಗಂಡನ ಕಡೆಯವರಾಗಲಿ ಬಹು 
ಮಾನವಾಗಿ ಕೊಡುವ ಸ್ರ್ರೀಧನ. [ಸಂ.] 
ಅನ್ವಿತ (ಗು). ೧. ಅನುಸರಿಸಲ್ಪಟ್ಟ ; ಒಡಗೂಡಿದ ; ಯುಕ್ತನಾದ. 
೨. ಊಹಿಸಿ ತಿಳಿಯಬಹುದಾದ. (ನಾ). ೩. ಸೇರಿದವನು; 
ಸಂಬಂಧಿಸಿದವನು. ೪, ಹಿತ; ಉಚಿತರೀತಿ: ಉಣಿ ಪ್ರತ್ಯಯ 
ಮೊದವುಗುಮನ್ವಿತದಿನುಣ್ಬನಿದನೆಂಬೆಡೆಯೊಳ್‌: ೬೬ *ಅನ್ವಿತದಿಂ ಹಿತ 
ದಿಂದೆ” (ಶಮದ. ೨೦೨ ಬೀ). ೫. ತಿಳಿದವನು; ವಿದ್ವಾಂಸ: ವ್ಯಾಪ್ತ 
ದಿಗಂತಂ ಕಾನ್ಯಮೆಂದನ್ವಿತಸುಕವಿಜನಂ ಮೆಚ್ಚೆ (ಆದಿಪು, ೧-೨೬); 
ಮುನ್ನಾರುಂ ಜಾತಕಮಂ ಕನ್ನಡದಿಂ ವೃಕ್ತಮಾಗಿ ಪೇಟ್ದನ್ವಿತರಿಲ್ಲ 
(ಜಾತತಿ. ೧-೧೬) ; “ಅನ್ವಿತರ್‌ ಎ ವಿದ್ವಾಂಸರ್‌ » (ಶಮದ. ೨೧೫ ಟೀ). 
ಅನ್ವಿ ತಮಾಗು - ಕೂಡಿಬರು ; ಅಳವಡು ; ಸಮಾವಿಷ್ಟವಾಗು ಜಿ 
ಪುರಾಣ ಸ್ಥಿತಿ ಯೊಳೆ ಕವಿರತ್ನನಿನನ್ವಿತಮಾದುದು ಸಗರಚಕ್ರವರ್ಶಿಯ 
ಚರಿತಂ (ಅಜಿಪು. ೧೨-೨೮). [ಸಂ.] 
ಅಸ್ವಿತಾಭಿಧಾನ (ನಾ). [ತತ್ತ್ವಶಾ] ಪದಗಳ ಸಾಮರ್ಥ್ಯದಿಂದಲೇ 
ಪದಾರ್ಥಗಳಿಗಿರುವ ಪರಸ್ಪರ ಸಂಬಂಧವು ತಿಳಿಯುವುದು: ಸಂಬಂ 
ಧವು ಪದಶಕ್ತಿಯಿಂದಲೇ ತಿಳಿಯುವುದೆಂದು ಪ್ರಾಭಾಕರರು ಹೇಳುವರು. 
ಇದಕ್ಕೆ ಅನ್ವಿತಾಭಿಧಾನವೆಂದು ಹೆಸರು (ಹಿಂದಸಾ. ೧೪೫). 
[ಅನ್ವಿತ * ಅಭಿಧಾನ] 
ಅನ್ವಿತಾಭಿಧಾನನಾದ (ನಾ). [ತತ್ತ್ವಶಾ] ಪದಗಳ ಸಾಮರ್ಥ್ಯ 
ದಿಂದಲೇ ಪದಾರ್ಥಗಳಿಗಿರುವ ಸಂಬಂಧವು ತಿಳಿಯುವುದೆಂಬ 
ವಾದ: ಭಾಷಾಜ್ಞಾನವುಳ್ಳ ಮನುಷ್ಯನಿಗೆ ಪದಗಳ ಶ್ರವಣವಾದರೆ 
ಪದಾರ್ಥಗಳ ಸ್ಮರಣೆ ಬರುವುದು. ಅನಂತರ ಅಕಾಂಕ್ಸಾಯೋಗ್ಯತಾ, 
ಸಂದರ್ಭ, ಪ್ರಕರಣ, ತಾತ್ಪರ್ಯ ಮೊದಲಾದ ಪರಾಮರ್ಶದಿಂದ ಪದ 
ಗಳು ಶೋಧಿತಗಳಾಗಿ ವಾಕ್ಕಾರ್ಥವೆಂಬ ಪರಸ್ಪರಾನ್ವಿತ ಪದಾರ್ಥಗಳ 
ಜ್ಞಾನ ಉದಯಿಸುವುದು. ಇದೇ ಅನ್ವಿತಾಭಿಧಾನವಾದ ( ಹಿಂದಸಾ. ೧೪೫). 
[ಅನ್ವಿತಾಭಿಧಾನ + ವಾದ] 
ಅನ್ವಿತಾಭಿಧಾನವಾದಿ (ನಾ). [(ತತ್ತ್ವಶಾ] ಪದಗಳ ಸಾಮರ್ಥ್ಯ 
ದಿಂದಲೇ ಪದಾರ್ಥಗಳಿಗಿರುವ ಸಂಬಂಧವು ತಿಳಿಯುವುದು ಎಂದು 
ವಾದಮಾಡುವವನು: ಅಭಿಹಿತಾನ್ವಯವಾದನನ್ನು ಒಪ್ಪದಿರುವ 
ಪಕ್ಷವೂ ಹಿಂದಿನಿಂದ ಉಂಟು. ಅನ್ವಯವಿಶಿಷ್ಟವಾಗಿಯೇ ವಾಕ್ಕದ ಪದಗಳ 
ಅರ್ಥವನ್ನು ಗ್ರಹಿಸುತ್ತೇವೆ; ಆದಕಾರಣ ಪದಗಳ ಅರ್ಥವೇ ವಾಕ್ಯದ 
ಅರ್ಥ ; ಇವೆರಡೂ ಬೇರೆ ಬೇರೆಯಲ್ಲ ಎಂದು ಇವರ ಮತ. ಈ ಕಾರಣ 
ದಿಂದ ಅವರಿಗೆ ಅನ್ವಿತಾಭಿಧಾನವಾದಿಗಳೆಂಬ ಹೆಸರು ಬಂದಿದೆ (ಭಾರವಿ. 
೨೪೯). (ಸಂ. ಅನ್ವಿತಾಭಿಧಾನವಾದಿನ್‌ ( ಅನ್ವಿತಾಭಿಧಾನ * ವಾದ * -)] 
ಅನ್ಡಿತಾರ್ಥ (ನಾ). ೧. ಸ್ಪಷ್ಟವಾದ ಅರ್ಥವುಳ್ಳದ್ದು : ಸಾಮಾನ್ಯ 
ಮಲ್ಲಿ ದುಪದಾರ್ಥದೊಳಸ್ವಿತಾರ್ಥಂ ನಾಮಂ ವಸಂತತಿಲಕಂ ಕಮಲಾಯ 
ತಾಕ್ಷೀ (ಛಂದೋಂಬು. ೨-೯೬). ೨. ಅರ್ಥ ಹೊಂದಿಕೆಯಾಗುವ 
ಸ್ಥಳ: ಸ್ವರದಿನನಾದಿಷ್ಟರೇಫದಿಂ ಪರದೊಳಮರ್ದು ತೋಜಕೆ ಪವರ್ಗಂ 


10 


15 


20 


25 


30 


35 


40 


45 


ಅಶ್ವಿತೆ 


ದೊರೆಕೊಳ್ಳುಂ ವಾದೇಶಮದರೆ ಉಟ್‌ ವಾ ಕ್ಕ ದೊಳಮ ನ್ವಿತಾ ರ್ಥ 
ದೊಳಕ್ಕುಂ [ಪಾಉಂ. ರ್ಥಂಗಳೊಳಕ್ಳುಂ)] (ಕಾವ್ಯಾವ. ೬೩). 
[ಅನ್ವಿತ + ಅರ್ಥ] 


ಅನ್ವಿತೆ (ನಾ). ಹೊಂದಿದವಳು; ಯುಕ್ತಳು : ಕಾಂತಿಯೆಂಬ ಗುಣ 
ದೊಳಸ್ವಿತೆಯಪ್ಪ ವಾಕ್ಯಂಬ ದೇವಿಗೆ... ನಮಸ್ಕರಿಸುವಾತನಸ್ಪೆಂ 
(ಶಮದ. ೧ ವೃತ್ತಿ). [ಸಂ. ಅನ್ವಿತಾ] 


ಅನ್ವಿಷ್ಟ (ಗು). ಹುಡುಕಲ್ಪಟ್ಟ; ಹುಡುಕಿದ. ([ಸಂ.] 

ಅನ್ವೀಕ್ಷಣ, ಅನ್ವೀಕ್ಷಣೆ (ನಾ). ೧. ಹುಡುಕುವುದು; ಅರಸುವುದು. 
೨. ಪರಾಮರ್ಶೆ. ೩. ಧ್ಯಾನ; ಚಿಂತನೆ. ಅನ್ಚೀಕ್ಷಣೆ ೧. (8). [ಸಂ.] 

ಅಸ್ವೀಕ್ಷಣೆ "ಅನ್ವೀಕ್ಷಣ ನೋ. 

ಅನ್ವೀಕ್ಷೆ (ನಾ). ಎ ಅನ್ವೀಕ್ಷಣ. [ಸಂ. ಅಸ್ವೀಕ್ಟಾ] 

ಅನ್ವೇಷಕ (ನಾ). ಹುಡುಕುವವನು: "ಎಕ್ಸ್‌ಪ್ಲೋರರ್‌ ಎಂದರೆ 
" ಅನ್ವೇಷಕ (ಬೇರೆ ಪ್ರದೇಶಕ್ಕೆ ಹೋಗಿ ಪರೀಕ್ಷಿಸುವವ) ಎಂದು ಅರ್ಥ 
(ಆಕಾಶ, ೪೭) ; ವರ್ಷಗಟ್ಟಿಲೆ ಆ ಪ್ರಾಂತದಲ್ಲೇ ಅಲೆಯುತ್ತಿದ್ದ ಅವನಿಗೆ 
"ಅನ್ವೇಷಕ ' ನೆಂದೇ ಹೆಸರಾಗಿ ಹೋಗಿತ್ತು (ಯೋಧಪು. ೫೩). [ಸೆಂ] 

ಅನ್ವೇಷಣ, ಅನ್ವೇಷಣೆ (ನಾ). ಹುಡುಕುವುದು; ಪರಿಶೋಧನೆ: 
ಯಮಕವನ್ನು ಪ್ರಯೋಗಿಸುವ ಕಾಲದಲ್ಲಿ ವಿಶಿಷ್ಟ ಶಬ್ದಗಳ ಅನ್ವೇಷಣ 
ನೆಂಬ ಪ್ರಯತ್ನಾಂತರವು ಕವಿಯಲ್ಲಿ ಕಂಡೇ ಕಾಣುತ್ತದೆ (ಧ್ವನ್ಯಾಲೋ. 
೭೯). ಅನ್ವೇಷಣೆ: ಪುಣ್ಯದನ್ವೇಷಣೆಗೆ ಪೋಪ ಪಾಪದ ತೆರದಿ ಪೊರ 
ಮಟ್ಟಿಳರಮನೆಯಿನಾ ಮುದುಕಿ (ಶ್ರೀರಾಮಾ. ೧೨೧-೨೬೭) ; ಅಭಿರುಚಿ 
ಗಳ ಅನ್ವೇಷಣೆಯ ಕಾರ್ಯವನ್ನೂ ಸಾಧಿಸಬೇಕು (ಶಿಕ್ಷದ. ೧೮೮). [ಸಂ.] 

ಅನ್ವೇಷಣೆ "ಅನ್ರೇಷಣ' ನೋ. 

ಅನ್ವೇಷಿತ (ಗು). - ಅನ್ವಿಷ್ಟ. [ಸೇ.] 

ಅನ್ವೇಷಿಸು (ಕ್ರಿ). ಹುಡುಕು; ಪರಿಶೋಧಿಸು : “ನನ್ನ ಜೀವನದಲ್ಲೆಲ್ಲ 
ನನ್ನ ಗೀತಗಳ ಮೂಲಕ ನಾನು ನಿನ್ನನ್ನು ಅನ್ವೇಷಿಸಿದ್ದೇನೆ > (ಧರ್ಮಸಾ. 
೮೭). [ಅನ್ವೇಷಣ + -ಇಸ್ಕು] 

ಅನ್ಟೇಷ್ಟ್ರೃ (ನಾ). ಹುಡುಕುವವನು ; ವಿಚಾರಶೀಲ: “ಆನ್ವೇಷ್ಟಾ, 
ಅನುಪದೀ - ಈ ೨ ಅಜಕೆಕಾಆಂ” (ಹಲಾಯು. ೬೨-೨೨೫). [ಸಂ.] 

ಅಪ "ಅಪ್ಪ ನೋ. 

ಅಸಕರ್ಷ (ಕಾ). ಕುಂದು; ದುರ್ಜಿಶೆ; ಕೀಳುದೆಸೆ; ಕಷ್ಟದ 
ಸನ್ನಿವೇಶ : ಜಡರನ್ಮಾಪಕರ್ಷದಿಂ ರಾಗಿಸರೇ ( ಪಂರಾಮಾ, ೧೧-೧೮೧). 
ಉತ್ಕರ್ಷ ಹೋ. [ಸಂ.] 

ಅಪಕರ್ಷಕ (ಗು). ೧. ದುರ್ದೆಶೆಯನ್ನುಂಟುಮಾಡುವ ; ಕುಂದು 
ಕೊರತೆಯನ್ನು ತರತಕ್ಕು. (ನಾ). ೨. ದೇಹದ ಯಾವ ಭಾಗವ 
ನ್ನಾದರೂ ಅದರ ನಿಯತಸ್ಥಾನದಿಂದ ಎಳೆಯುವ ಸ್ನಾಯು 
(abductor. ಇಂಕನಿ). [No.] 

ಅಸಕರ್ಷಣ (ನಾ). ೧. ಇರುವ ಕಡೆಯಿಂದ ಬೇರೆ ಕಡೆಗೆ ಸೆಳೆಯು 
ವುದು. ೨. ಕುಗ್ಗಿಸುವುದು; ಕಡಮೆ ಮಾಡುವುದು; ತೆಗೆಯು 
ವುದು: ತೀವಿದುದ್ಧಾರಪಲ್ಮಂ ತದಂತರ್ಗತ ರೋಮಂಗಳಂ ಪ್ರತಿಸಮಯ 
ಮೊಂದೊಂದಂ ಅಪಕರ್ಷಣಂ ಮಾಡಿದೊಡೆಂದಾಗೆ ರಿಕ್ತಮಕ್ಕುಮಾ 
ಕಾಲಮಂ ಉದ್ಧಾರಪಲ್ಕೋಪಮಮೆಂಬುದು (ತತ್ತ್ವಪ್ರ. ೧೭೫). [ಸಂ.] 

ಅಪಕಾರ (ನಾ). ಅಹಿತವನ್ನು ಮಾಡುವುದು ; ಕೆಡುಕು ಮಾಡು 
ವುದು; ಕೆಡುಕು; ದ್ರೋಹ: “ಕೆಟ್ಟುದು ದ್ರೋಹಮಪಕಾರಮಕ್ಕುಂ? 
(ಮಂಗರಾ. ೧೩೨-೨೬) ; ಪೃಥಿವಿ ನೆನೆದಪಕಾರ ಲೋಕಪ್ರಧಥಿತವಾಯಿತು 
(ಕುವ್ಯಾಕ. ೨೬-೪೬) ; ಅಪಕಾರ ಮಾಡುವವ ಅಪಕೀರ್ತಿಗೆ ಅಂಜಿಯಾನೆ 


(ಗಾದೆ). ([ಸಂ.) 


೨೮.೨ 


20 


25 


30 


35 


45 


ಅಸಕ್ಸಾತಿ 


ಅಪಕಾರಕ (ಗು). ಕೆಡುಕನ್ನುಂಟುಮಾಡುವ; ಅಪಕಾರವನ್ನು 
ಮಾಡುವ : ರೋಗಿ ಎಷ್ಟೇ ಉತ್ತಮವಾದ ಔಷಧವನ್ನು ಸೇವಿಸುತ್ತಿ 
ದರೂ ಅಹಿತವಾದ ಆಹಾರ ಅಪಕಾರಕವಾಗುತ್ತದೆ (ರೂಢಿ). [ಸಂ.] 

ಅಪಕಾರಿ (ನಾ). ಅಹಿತವನ್ನು ಮಾಡುವವನು; ವಿರೋಧವನ್ನು 
ಆಚರಿಸುವವನು; ಅಪಕಾರ ಮಾಡುವವನು : ಕೌರವನ ಮೇಲಿಲ್ಲ 
ದಗ್ಗದ ವೈರವೀತನಮೇಲೆ ನಮಗಪಕಾರಿಯಾತನು (ಕುವ್ಯಾಕ. ೨೬-೨೪); 
ಅಪಕಾರಿಗುಪಕಾರವೆಸಗುವುದಾದರೆ ಅದರೊಳು ಹಿರಿತನವುಂಟು 
(ಇಂಚಾಪ. ೨೨೨-೯೯). ` [ಸಂ. ಅಪಕಾರಿನ್‌] 

ಅಪಕೀರ್ತಿ (ನಾ). ಕೆಟ್ಟ ಹೆಸರು; ದುರ್ಯಶ; ನಿಂದೆ: ಜನಪನಪ 
ಕೀರ್ತ್ಮೃಂಗನೆಗೆ ತೊಡಿಸಿದನು ಭೂಷಣವ (ಕುವ್ಯಾಉ. ೨-೨೨) ; ಅಜಕಿವು 
ಮಣಕಿದಪಕೀರ್ತಿನಾರಿಯ ಸೆಜಗ ಹಿಡಿದರು (ಕುವ್ಯಾ 

[ಸಂ.] 

ಅಪಕೃತ (ನಾ). ೧. ಅಪಕಾರ ಹೊಂದಿದವನು; ಕೇಡಿಗೆ ಗುರಿಯಾದ 
ವನು. ೨. ಕೇಡು; ಅಪಕಾರ ; ಅಹಿತ. ೩. ಅನಿಷ್ಟ; ದುಷ್ಕರ್ಮ 
ಪರಿಣಾಮ : ಏನೆಂಬೆನಸಕೃತದ ರಟ (ಜೈ ಮಿಭಾ. 
೧೭-೫೦). ([ಸಂ.] 

ಅಸಕೃತಿ (ನಾ). ೧. - ಅಪಕಾರ: ಉಪಕೃತಿಯಂ ನೆನೆಯದೆ ನೀನಪ 
ಕೃತಿಯನೊಡರ್ಚಿದೈ ದುರಾತ್ಮನೆ (ಪಂರಾಮಾ. ೧೧-೧೩೭). ೨. ತಪ್ಪು 
ಕೆಲಸ: ಇತ್ತಲಪಕೃತಿಯಂ ಗುರುಗಳೊಡನಾಲೋಚಿಸಿ (ಸಂರಾಮಾ. 
೧೦-೧೭೮ ವ). [ಸಂ.] 

ಅಸಕೃತ್ಯ (ನಾ). - ಅಪಕಾರ. [ಸಂ.] 

ಅಪಕೃಷ್ಣ (ಗು). ೧. ದೂರಕ್ಕೆ ಒಯ್ಯಲ್ಪಟ್ಟ ; ಕೆಳಕ್ಕೆ ಇಳಿಸಿದ; 
ಅಗಲಿಸಿದ. ೨. ನೀಚ; ಹೀನ. "ಉತ್ಸ ಷ್ಟ? ಪರಾ. [ಸಂ.] 

ಅಪಕ್ರಿಮ (ನಾ). ೧. ದೂರ ಹೋಗುವುದು; ಹಿಂಜಿ ಸರಿಯು 
ವುದು. ೨. ತಪ್ಪಿಸಿಕೊಂಡು ಓಡಿಹೋಗುವುದು ; ಪಲಾಯನ. 
೩. ಕ್ರಮಕ್ಕೆ ವಿರೋಧವಾದುದು ; ಆಕ್ರಮ: ಜನಿಯಿಸುಗು 
ಮಧಿಕರಾಗಮನೆನಸುಮಪಕ್ರಮದೆ ವಾರುಣೀ ಸಂಶ್ಲೇಷಂ (ಕವಿರಾ. 
೩-೩೪). ([ಸಂ.) 

ಅಪಕ್ರಮಣ (ನಾ). ದೂರಹೊ ಗುವುದು; ತಸನ್ಪಿಸಿಕೊಂಡು 
ಹೊರಟು ಹೋಗುವುದು ; ಹಿಂದೆ ಸರಿಯುವುದು. [ಸಂ] 

ಅಪಕ್ರಾಂತ (ನಾ). ೧. ಹಿಂದಕ್ಕೆ ಸರಿಯುವುದು ೨. ಹಿಂದಕ್ಕೆ 
ಸರಿದವನು ; ಓಡಿಹೋದವನು. ೩. [ನಾಟ್ಯ] ನಾಟ್ಯಕ್ರಮದಲ್ಲಿ 
ಹಿಂದೆ ಸರಿಯುವ ಒಂದು ಭಂಗಿ. [ಸಂ.] 

ಅಪಕ್ತ (ಗು). ೧. ಬೇಯದೆ ಇರುವ; ಬೇಯಿಸದೆ ಇರುವ; ಹಸಿಯ. 
೨. ಮಾಗಿಲ್ಲದ; ಹಣ್ಣಾಗದಿರುವ. ೩. ಜೀರ್ಣವಾಗದ. [ಸೆಂ.] 

ಅಪಕ್ಟೈತೆ (ನಾ). ಪಕ್ಚವಾಗಿಲ್ಲದಿರುವಿಕೆ: ಇಪ್ಪತ್ತೈದು ವರ್ಷಗಳ 
ಹಿಂದಿನ ಕಾಗದದಲ್ಲಿ ಅಪಕ್ವತೆಯೂ ಅತಿರೇಕವೂ ಸಹಜವಾಗಿಯೇ 
ಇದ್ದರೂ (ಸಮಾಲೋ. ೪). [ಸಂ. ಅಪಕ್ಷ fa 

ಅಪಕ್ಕೆ: ಸ್ಥಿತಿ (ನಾ). ಪರಿಪಾಕವಲ್ಲದ [ಅಪಕ್ವ + ಸ್ಥಿತಿ] 

ಅಪಶ್ವಸತಿತ (ನಾ). ಕಃ ನಿಷ್ಟ ಕ್ಷಪಾತಿ : ಜಯ 
ವಾದಮನಖಳ ಜಗಜ್ಜಯಪತ್ರಮನಪಕ್ಷಪತಿತರ್‌ ಕುಡೆ ಕೊಂಡಯ 
ನಯವಿನಯಪರಂ ಮಾಣಿಯನವಮನ್ನಿಸದೆ ವಿಭು ಕರಂ ಮನ್ನಿಸಿದಂ 
(ಶಾಂತಿಪು. ೮-೧೫೦). [ಸಂ.) 

ಅಪಕ್ಸಾತಿ (ನಾ). ಅಪಕೀರ್ತಿ ; ಕೆಟ್ಟ ಹೆಸರು; ದೂರು: ಈ ಮನೇಲಿ 
ಏನಾದರೂ ಅವಳಿಗೆ ಆಯ್ತು ಅನ್ನೋ ಅಪಕ್ಸಾತಿ ಒಂದು ಬೇಡ 
(ಚಿಕರಾ. ೧೨). [< ಸಂ. ಅಪಖ್ಯಾತಿ] 


ದ್ರೋ. ೬-೨೭). 


ಅಪಕ್ಷ್ಮತೆ ೨೮೬ ಅಪಘಾತ 


ಅಸಕ್ಷ್ಮತೆ (ನಾ). ಕಣ್ಣುರೆಪ್ಪೆ ಬಡಿಯದಿರುವುದು ; ರೆಪ್ಸೆ ಮಿಟುಕಿಸ | ಅಪಗತಮೋಹ (ನಾ). ೧. ಮೋಹವಿಲ್ಲದವನು; ಭ್ರಾಂತಿ ಬಿಟ್ಟು 


ದಿರುವುದು: ಅಸ್ವಿತ ಚತುರಾನನತ್ವಮಖಿಳಾಗಮವಿತ್ತ್ವಮಪಕ್ಷ್ಮತಾ ಹೋದವನು : ಅಂತಪಗತಮೋಹನಾದ ರಾಮಂಗೆ ದೇವರಿರ್ವರುಂ 
ಸಮಾಯತ ಗಗನಪ್ರಚಾರಮಪಜೀವವಧಂ .. . ಏಂ ಜಿನನೊಳ್‌ ಪೊದ ತಮ್ಮ ದಿವೃ್ಯಸ್ವರೂಪಮ ಂ ತೋಟ (ಸಂರಾಮಾ, ೧೬-೫೬ ವ). 
ಟ್ಲುವೋ (ಅದಿಪು. ೧೦-೪೨). [ಸೆಂ. ಅಪಶ್ಶ್ಮತಾ] ೨. ಮೂರ್ಛೆ ತಿಳಿದವನು. [ಅಪಗತ * ಮೋಹ] 
ಅಪಕ್ಷ್ಮಸಾತ (ನಾ). ರೆಪ್ಪೆ ಬಡಿತವಿಲ್ಲದವನು ; ರೆಪ್ಪೆ ಮಿಟುಕಿಸ| 5| ಅಪಗತರಜ (ನಾ). ೧. ರಜೋಗುಣವಿಲ್ಲದವನು. ೨. ಧೂಳಿಲ್ಲದ್ದು: 
ದವನು: ಬಿಲ್ಲುಂಬೆಅಗುಮಾಗಿ ಚಿತ್ರನ್ಯಸ್ತರೂಪುಗಳಂತೆ ನಿಶ್ಚಳೀ ೧, ೨: ಆಗಳುದಯಿಸಿದಾ ಮಹಾತ್ಮನಪಗತರಜನೆಂಬುದಂ ಪೇಟ್ವಂತಿಳಾ 
ಭೂತರುಮಪಕ್ಷ್ಮಪಾತರುಮಾಗಿ ನೀಡುಂ ನೋಡಿ (ಶಾಂತಿಪು. ೪-೧೧ ವ). ವಳಯಮಪಗತರಜಮಾದುದು (ಚಂದ್ರಪು. ೧೨-೩೩ ವ). 
(ಅಪಕ್ಷ್ಮ - ಪಾತ)] [ಅಪಗತ + ರಜ್ಯ] 


ಅಪಕ್ಷ್ಮಸ್ಪಂದ (ನ್‌. ೧. ಕಿಪ್ಪೆಗಳ ಅಲುಗಾಟವಿಲ್ಲದೆ ಇರುವುದು. ಅಪಗತರಾಗ (ನಾ). ರಾಗವಿಲ್ಲದವನು ; ಮೋಹವುಳಿದವನು ; 
೨. ಕತಿ ಗಳ ಬಡಿತವಿಲ್ಲದವನು. "ಅಪಕ್ಷ ಸು ಂದತ್ವ > ಪರಾ. |10 ಲೌಕಿಕವಾದ ವಸ್ತುಗಳಲ್ಲಿ ಆಸಕ್ತಿಯಿಲ್ಲದವನು: ಮಲದ ಮತಿ 


ಳೂ. (ಅಪಕ್ಷ್ಮ * ಸ್ಪಂದ)] ಯದು ನಿನ್ನಿಂದಲ್ಲದೆ ಪಜ್ಜಳಿಸುಗುಮೆ ಬೇಗಮಪಗತರಾಗಾ (ಚಂದ್ರಪು 
ಅಪಕ್ಷ್ಮಸ್ಪಂದತ್ವ (ನಾ). ರೆಪ್ಪೆಗಳ ಬಡಿತವಿಲ್ಲದಿರುವ ಸ್ಥಿತಿ: ಅಪಕ್ಷ್ಮ ೭-೮). [ಅಪಗತ + ರಾಗ] 

ಸ್ಪಂದತ್ವಮುಂ ಗವ್ಯೂತಿಶತಚತುಸ್ಟಯಸುಭಿಕ್ಷತ್ವಮುಂ (ಚಾವುಂಪು. ೭೩). ಅಪಗತನಿಗ್ರಹ (ನಾ). ೧. ಶರೀರವಿಲ್ಲದವನು. ೨. ಯುದ್ಧ ದ 

[ಅಪಶ್ಶೃಸ್ಪಂದ * -ತ್ವ) ಗೋಜಿಲ್ಲ ದವನು; ವಿವಾದವಿಲ್ಲ ) ದವನು: ಸಿದ್ಧಪದವೀ ಪ್ರಾ ಸ್ತ 


ಅಪಖ್ಯಾತಿ (ನಾ). ಅಪಕೀರ್ತಿ; ಕೆಟ್ಟ ಹೆಸರು: ಮಗನನೀವೆನೆ ಪಾರ [15 ನಂತಪಗತವಿಗ್ರ ಹನುಂ (ಚಂದ್ರಪು. ೨-೧೧ ವ). [ರಪಗತ * ವಿಗ್ರಹ] 
ಲೌಕಿಕವಗಡಹುದಪಖ್ಯಾತಿ ತನ್ನನು ತಗುಹುದೈಹಿಕದಲ್ಲಿ (ಕುವ್ಯಾಆ. | | ಅಪಗತಸುಖೆ (ನಾ). ಸುಖವು ತಪ್ಪಿಹೋದವಳು; ಸುಖವಿಲ್ಲ 


೧0-೧೩). [ಸಂ.] ದವಳು : ಪುಂಡರೀಕ ದೇವನ ವೃತ್ತಾಂತದಿನಪೇತಕೌತುಕೆಯುಮಪಗತ 
ಅಪಗಂಟು (ನಾ). ಬಿಡಿಸಲಾಗದ ಗಂಟು; ಕಗ್ಗಂಟು (?) : ಸಾವ ಸುಖೆಯುಂ... ಆಗಿ (ಕಾದಂಉ. ೫೫೭). 

ಪುಟ್ಟುವ ಕುತ್ತನೊಪ್ಪುವ ಮುಪ್ಪು ಚಪ್ಪರಿಸೀಯವಸ್ಥಾ ನಿಶೇಷಮೆ ತನ್ನ [ಸಂ. ಅಪಗತಸುಖೀ (ಅಪಗತ ೬ ಸುಖ -)] 

ಮೆಯ್ಸಿರಿಯಾದ ಸಂಸ್ಕೃತಿವಾರ್ಧಿಯೊಳ್‌ ಜೀವಿಸಾಸೆ ಧನಾಸೆಯೆಂಬಪ |20| ಅಪಗತಿ (ನಾ). ೧. ದೂರ ಹೋಗುವುದು. ೨. ಕೀಳುದೆಸೆ; ದುರ್ದೆಶೆ; 

ಗಂಟು ಪಣ್ಣಿದ ಕಣ್ಣಿಯಿಂ ಜೀವನಂ ಗಡ ಕಟ್ಟಿ ನೆಟ್ಟಿನೆ ಕರ್ಮಮಲ್ಲುಗು ಕಷ್ಟ ದ ಸ್ಥಿ ತಿ. [ಸಂ.) 


ಮೊರ್ಮೆಯುಂ (ವರ್ಥಪು. ೧೨-೯೪). [< ಸಂ. ಅಪಗ್ರಂಧಿ?] 
ಅಪಗತ (ಗು). ೧. ದೂರ ಸರಿದ; ಬಿಟ್ಟು ಹೋದ; ತೊಲಗಿದ: 
ಸ್ವಪರದ್ರವ್ಯಾದಿಗಳಿಂದಪಗತನಪ್ಪಂತೆ ಕಲ್ಲಿ ರ ನಿಂಕಳಧೌತಂಸ್ವಪರದ್ರವ್ಯಾದಿ 


| ಅಪಗಮ (ನಾ). ೧. ಹೊರಟು ಹೋಗುವುದು ; ಬಿಟ್ಟು ಹೋಗು 
ವುದು. ೨. ಅಗಲಿಕೆ; ವಿರಹ. ೩. ಸಾವು. [ಸಂ.] 
ಸ ಅಪಗಮನ (ನಾ). - ಅಪಗಮ, [ಸಂ] 
ಗಳಿಂದಪಗತನಕ್ಕುಂ ನಿಜಾತ್ಮನುಂ ನಿಜದಿಂದಂ (ಪರಮಾ. Re [25 ಅಪಗಮಿತೆ (ಗು). ೧. ದೂರ ಹೋದ ; ಬಿಟ್ಟು ಹೋದ. (ನಾ). 
೨. ತೀರಿಹೋದ : ಆರನುನೆಯ ಗಜಬಜದ Wise ೨. ವ್ಯಯ; ನ್ಯೂನತೆ: ಮಮತೆ ಜಾಜ್‌ದುದೇನನೆಂಬೆನು ಕುಮತಿ 
I 
| 


ನೆಂದು ಪಾಳಯದಿರುಳು ನಡುಗಿತು (ಕುವ್ಯಾದ್ರೋ. ೭-೫). [ಸಂ] ತಾನೆಂತಟ್‌ವೆನೆಂತಪಗಮಿತವಾದುದು ಕರುಣಿಗಳ ದಾತಾರನೊಲವಿನಲಿ 
ಅಪಗತಕಪಟಿ (ನಾ). ೧. ನಂಚನೆಯಿಲ್ಲ ದ ಸ್ಥಿತಿ: ಅಪಗತಕಪಟದೆ (ನಿಭಾಗ. ೩-೨-೪೬). [ಸಂ.] 

ನಟನದನುಪದೇಶಂಗೆಯ್ದು ಪರಸಿ ಪೋಗಿನೆ (ide ೧೧-೧೩೧). | | ಅಪಗಮಿಸು (ಕ್ರಿ). ಹಿಂದಕ್ಕೆ ಸರಿ; ಬಿಟ್ಟುಹೋಗು; ದೂರ 

೨. ಮೋಸವನ್ನುಳಿದವನು; ಕಪಟವಿಲ್ಲದವನು: ನಿರ್ಮಲ 130 ನಡೆ: ವೀರಸಮರಕ್ಟೋಣಿಯಿಂದಪಗಮಿಸುವವನಿಂತೆಂದನುಜಕೆ ಮುಳಿದು 


ಶುಕ್ಲಧ್ಯಾನನಿನಗಲ್ಲದೇಕಸ್ಕಾನಂ ಪೆಜರ್ಗುಂಟಿ ಬಗೆವೊಡಪಗತಕಸಟಾ | (ನಿಭಾಗ. ೧೦-೮೧-೩೩). [ಅಪಗಮ + -ಇಸ್ಕು] 
(ಜಿನಾಲೆ. ೧೧). [ಅಪಗತ * ಕಪಟ) | ಅಪಘನ (ನಾ). ೧. ಶರೀರ; ಮೈ: ಉಪಸರ್ಗಂ ಪಜಕಿಪಡುವಿನಮಪ 
ಅಪಗತಗ್ಗಾನಿ (ನಾ). ಶ್ರಮವು ಪರಿಹಾರವಾದ ಸ್ಥಿತಿ: ದ್ರುಪಡಸುತೆ ಘನಮಾಹಾರಮೆಂಬಿನಂ ತೊಆಕಿದು (ಪಂರಾಮಾ. ೮-೫೩).೨. ಅವಯವ; 
ಯುತ್ಸವವ ಮುನಿಜನದಪಗತಗ್ಲಾನಿಯನು ಪರಿಜನದುಪಚಿತಾನಂದವನು ಅಂಗಾಂಗ; ಕೈಕಾಲು ಮುಂತಾದ ದೇಹಭಾಗ : ರಿಪುನಿರ್ಮೂಲ 
ಬಣ್ಣಿಸಲರಿದು ತನಗೆಂದ (ಕುವ್ಯಾಅ. ೧೨-೬೩). ([ಅಪಗತ * ಗ್ಲಾನಿ) 185 ಸರ್ವಾಪಘನ ಭಸಿತೋದ್ಧೂಳ ಶಿವಲೀಲ(ಬಸಪು. ೩೮-೬೮). ೩. ಮೋಡ 
ಅಸಗತತಂದ್ರ (ನಾ). ತೂಕಡಿಕೆಯಿಲ್ಲದವನು; ಆಲಸ್ಯವಿಲ್ಲ ಗಳಿಲ್ಲದ್ದು: ಅಪಘನಮಾಗಿಲ್ಲ ರೋದೋಂತರಾಳಂ ಪೊಗೆಯಿಂದಂ 
ದವನು; ಜಾಗರೂಕ; ಎಚ್ಚರವುಳ್ಳವನು : ಅಸರಾಜಿತಚರನಚ್ಶು ಮೇಘಬೃಂದಾನ್ವಿತಮೆನಿಸುವಿನಂ (ಎಕ. ೪, ಬೇಲೂರು. ೫೮-೧೧ ; 1117); 
ತೇಂದ್ರನಪಗತತೆಂದ್ರಂ (ಶಾಂತಿಪು. ೫-೧) ; ಧರಣೀಧ್ವಜನೆಂಬಂ ಖೇಚ ನಭಮಪಘನಮಾಯ್ತು ತನುವಿನಂತೆ (ಮಲ್ಲಿಪು. ೧೨-೩). [ಸಂ.) 
ಕೇಂದ್ರನಪಗತತಂದ್ರಂ (ಚಂದ್ರಫು. ೬-೬). [ಅಪಗತ * ತಂದ್ರ] ಅಪಘನಕಿರಣ (ನಾ). ಶರೀರದ ಪ್ರಭೆ: ನಭೋಮಣಿ ಪೂರ್ವಾಚಳ 


ಅಪಗತತ್ವ (ನಾ). ದೂರ ಸರಿಯುವುದು; ಬಿಟ್ಟುಹೋಗುವುದು : |40 
ಭರ್ತ್ನೃಸೇನೆಯಿಂದಪಗತತ್ವವ ಪಡೆದೊಡಾಕೆ ಪಾಪಿನಿಯೆನಿಸಳಿದು ಲೋಕ 
ಸಮ್ಮತದಲಿ (ವೆಂಕಾರಾ. ೨-೧೦-೧೫). [ಅಪಗತ + -ತ್ವ] ಅಪಘಾತ (ನಾ). ಅನಿರೀಕ್ಷಿತವಾಗಿ ತಗುಲಿದ ಪೆಟ್ಟು ; ಅಪಾಯ ; 

ಅಪಗತಮತಿ (ನಾ). ೧. ಬುದ್ಧಿಯಿಲ್ಲದ ಸ್ಥಿತಿ; ಮತಿಗೆಟ್ಟ ಅವಸ್ಥೆ: ಆಕಸ್ಮಿಕವಾದ ಕೆಡುಕು,--ಸಾವು,--ನೋವು : ಅಪಘಾತವೆಂದಿಗೆ 
ತದೀಯ ಪಾದಪದ್ಮಂಗಳಂ ಕರಪಲ್ಲವಂಗಳಿನೊತ್ತುತ್ತುಂ ಅಪಗತ ಬಂದೆರಗುವುದೆನುವುದನು ಬಲ್ಲನರಾರು ಮತ್ತೆ (ಇಂಬಾಪ. ೨೩೪-೬೦) ; 
ಮತಿಯಿಂ (ಸುಕುಮಾ. ೩-೪೪ ವ). ೨. ಬುದ್ಧಿಯಿಲ್ಲದವನು ; ಬುದ್ಧಿ ಆ| ಅಲ್ಲಿ ನಾವು ನೋಡುತ್ತಿದ್ದಂತೆಯೇ ಒಂದು ಅಪಘಾತ ನಡೆದುಹೋ 
ಕೆಟ್ಟವನು. [ಅಪಗತ + ಮತಿ] ಯಿತು (ರೂಢಿ). [ಸಂ.] 


ಚೂಡಾಮಣಿಯೆನಿಸಿದನೆನೆ ಪೊದಟ್ಟುದಪಘನಕಿರಣಂ (ಮಲ್ಲಿಪು. ೧೪-೩). 
[ಅಪಘನ * ಕಿರಣ] 


ಅಪಘಾಶಿ ೨೮೪ 

ಅಪಘಾತಿ (ನಾ). ಅಪಾಯ ; ಭಯಂಕರವಾದ ಸಾವು ನೋವುಗಳ 
ಸಂದರ್ಭ ; ಪೆಟ್ಟು : ಗೆದ್ದನೈ ನಿನ್ನಾತನೊಸಗೆಯ ಬಿದ್ದಿನರಲೈ ನಾವು 
ಪರರಿಗೆ ಬಿದ್ದುದೊಂದಪ [ಪಾಠಾಂ. ದುವಿ] ಘಾತಿಯೆಂದನು ಸಂಜಯನು 
ನಗುತ (ಕುವ್ಯಾಕ. ೨೪-೫೭). (ಸಂ.] 

ಅಪಚನ (ನಾ). ಜೀರ್ಣಕ್ಕೆ ಬಾರದಿರುವುದು; ಅಜೀರ್ಣ: *.. 
ಅಪಚನದಿಂದ ಉಂಟಾಗುವ ನಗೆಯನ್ನು ಪೂರ್ವಜನ್ಮದ ಸ್ಮರಣೆಯೆಂ 
ದರೆ!” ಎಂದು ಶೀನು ಮಾತೆತ್ತಿದ (ಸಮಜೀ. ೫೪೧). [ಸಂ.] 

ಅಪಚಯ (ನಾ). ೧. ಕಡಮೆಯಾಗುವುದು; ಕುಂದುವುದು; 
ಹ್ರಾಸ: ಅದು ಶರೀರ ಬಳಾಯುರ್ದೇಹ ಪ್ರಮಾಣೋಪಚಯಾಪಚಯ 
ಹೇತುತ್ತ ತ ದಿಂದಮುತ್ಸರ್ಪಿಣಿಯವಸರ್ಪಿಣಿ EE ಪಡೆದುದು(ಆದಿಪು. 
೬-೪೮ ವ); ವೃದ್ಧಿಹ್ರಾಸೌ ಉಪಚಯಾಪಚಯಂಗಳಪ್ಪುವು (ತತ್ತ್ವಪ್ರ. | 
೧೩೯). ೨. ಸಂಗ್ರಹಿಸುವುದು; ಶೇಖರಣೆ. "ಪುಷ್ಟಾ ಪಚ ಯ 
ಪರಾ. [ಸಂ.] 

ಅಪಚರಿಸು (ಕ್ರಿ). ಅಪಚಾರ ಮಾಡು; ತಿರಸ್ಕರಿಸು: ಅಪಚರಿಸಿ 
ಪಾಪಣ್ಣನನ್ನೂ ವೇದಿಕೆ ಕೆಳಗೆ ಕೂಡಿಸಿದರು (ವೈದ್ಯನಿ. ೧೦೦) ; ಏಕಾಂಗಿ 
ಯಾಗಿ, ಪ್ರಪಂಚದಲ್ಲಿ ಕ್ರೊರರೀತಿಯಿಂದ ಅಪಚರಿಸಲ್ಪಟ್ಟಿ ಆ ಅಬಲೆ ಆ 
ರೀತಿ ಕಂಪಿಸುವುದನ್ನು ರಂಗಣ್ಣ ಸಹಿಸದಾದ (ದುಂಬಿಕ. ೧೧೬). 

[ ಅಪಚಾರ + -ಇಸ್ಕು] 

ಅಪಚಾರ (ನಾ). ೧. ವಿರುದ್ಧವಾದ ಆಚರಣೆ; ತಪ್ಪು ನಡವಳಿಕೆ ; 
ಅಗೌರವ : ಕಂಸಂ ಮಾಖ್ತ್ಪೊಂದಪಚಾರದಿಂದಿಬಿಕಿದುದಿಂದೀ ದೇವಕೀ 
ಗರ್ಭಂ (ಜಗನಿ. ೨-೬೧) ; ಉಪಚಾರವೆಸಗುವ ನೆಪದೊಳು ದಿನದಿನ 
ನಾ ಗೈಯುವಪಚಾರಗಳನು ಕ್ಷಮಿಸೆಂದು ಬೇಡುವೆ (ಇಂಚಾಪ. ೧೪೩-೧). 
೨. ಅಗಲಿಕೆ ; ಬಿಟ್ಟು ಹೋಗುವುದು; ಸಾವು. ೩. ಅಭಾವ; ಇಲ್ಲ 
ದಿರುವುದು. ೪. ನ್ಯೂನತೆ; ದೋಷ. [ಸಂ.] 

ಅಪಚಿ, (ನಾ). ಒಬ್ಬನ ಹೆಸರು: ನಿರೂಪದಿಂದ ನಂಬಿಗಳು ಅಪಚಿ 
ಅನತಪಗಳಿಗೆ (ಸೌಇಎ. 1934 ; ಪುಂಗನೂ. ೧೫೬-೪ ; 1419); ಶ್ರೀ ನಾರ 
ಸಿಹ್ವ ಕಾಣಿಯಾಚಿಕಾಜ ನಂಬಿಗಳ ವೊಪ್ಪಗಳು ಅಪಚಿಯ ಬರಹ 
(ಎಕ. ೫, ಮುಳಬಾ. ೧೭೨-೨೨ ; 1496). [2] 

ಅಪಚಿ (ನಾ). ಕುತ್ತಿಗೆಯ ಗ ಗ್ರಂಥಿಗಳು ದೊಡ್ಡವಾಗಿ ಊದಿಕೊಂಡು 
ತೊಂದರೆ ಕೊಡುವ ಒಂದು ಬಗೆಯ ಕೋಗೆ: ಬಜೆ, ಅಣಿಲೆ ಕಾಯಿ, [30 
ಅರಗು, ಕಟುಕರೋಹಿಣಿ, ಚಂದನ ಇವಿಷ್ಟನೂ ಸಮಾಂಶವಾಗಿ ಚೂರ್ಣಿಸಿ 
ಹಾಕಿ ತೈಲವ ಕಾಸಿ ಆ ತೈಲವಂ ಪಾನವಮಾಡಿಸಲು ಅಪಚಿ ಎಂಬ | 
ಗ್ರಂಥಿ ಪರಿಹರವಹುದು (ವೈದ್ಯಸಾ. 11, ೧೬೯). [ಸಂ. ಅಪಚೀ] | 

ಅಪಚಿತ (ಗು). ೧. ಕುಗ್ಗಿದ; ಕಡಮೆಯಾದ ; ಕ್ಷಯಿಸಿದ. ೨. ಪೂಜಿ 
ಸಲ್ಪಟ್ಟ; ಗೌರವಕ್ಕೆ ಪಾತ್ರವಾದ. [ಸಂ.] 

ಅಪಚಿತಿ (ನಾ). ೧. ಕ್ಷಯ ; ಹಾನಿ; ಕೇಡು. ೨. ನೆಚ್ಚ ; ಖರ್ಚು. 
೩. ಪ್ರಾಯಶ್ಚಿತ್ತ: ಸತತ ಶಿಷ್ಟಕೊಳ್ಳಿದೆ ಸಂದೇಹಗೊಳ್ಳ ದಪಚಿತಿಯ 
ಕೈಕೊಂಡಾವ ಕಾಮ್ಯಂಗಳಂ ಬೆಸಗೊಂಡರತಿಶಯದಿ (ಪರಶು. ೧೯-೫). 
೪. ಶಿಕ್ಷೆ; ದಂಡನೆ. ೫. ಪೂಜೆ; ನಮಸ್ಕಾರ; ಮನ್ನಣೆ: ಸರ್ವರಿಂ | 
ದೀಪರಿಯು ಜಗದಂಬೆಯಪಟಿತಿಯ ನಿರ್ವಿಘ್ನಸಾರದಿಂ ಕೊಳುತಿರ್ಪಳ್‌ |40 
(ಪರಶು. ೧೯-೧೪). [ಸಂ.] 

ಅಪಚಿತಿಗೈ (ಕ್ರಿ). ನಮಸ್ಕರಿಸು; ಪೂಜಿಸು; ಗೌರವಿಸು: ಬರವ 
ನೀಕ್ಷಿಸುತಾಗ ನೆರೆದ ವಿದ್ವಜ್ಜನರು ಹರುಸರಸಮಂಕುರಿಸಿ ಥರಥರದೊಳಿದಿ 
ರೆದ್ದು ಭರದೊಳಪಚಿತಿಗೈದರರ್ಫ್ಯಪಾದ್ಯಾಸನಗಳಿತ್ತು (ವೆಂಕಾರಾ. 
೧-೨-೨). [ಅಪಚಿತ್ಯಿ * ಗೈ (ಆ ಕೆರ್ಯ,)) 

ಅಸಭಂದಸ್ಸು (ನಾ). [ಕಾವ್ಯಮಾ] ಛಂದಸ್ಸು ಕೆಟ್ಟಿರುವುದು ; 


|" 


15 


20 


25 


85 


| ಅಪತೃಷ್ಣೆ (ನಾ). ದುರಾಶೆ; ಕೆಟ್ಟ ಆಸೆ: 


ಅಸತ್ಯಾಂತರಭಗಿನಿ 


ಛಂದೋದೋಷ : ಅನರ್ಥಕ ಶ್ರುತಿಕಕೋರ. 
ಎಂಬ ಎಂಟು ವಾಳದ ಸರ. (ವಿವೇಕ. ha 
(ಸಂ. ಅಪಛಂದಸ್‌] 
ಅಪಜಯ (ನಾ). ಸೋಲು; 
(ಕೌಶಿರಾ. ೨೩-೨). [ಸೆಂ] 
ಅಸಜಯಧಥಾಮ (ನಾ). ಭಂಗಕ್ಕೆ ನೆಲೆ; ಸೋಲಿಗೆ ಆವಾಸಸ್ಥಾನ: 
ಈ ಮನುಷ್ಯಶರೀರವಪಜಯಧಾಮವಲ್ಲಾ (ಕುವ್ಯಾಅ. ೧೦-೨೨). 
[ಅಪಜಯ + ಧಾಮ] 
ಅಪಜಯಪಡಿಸು (ಕ್ರಿ). ಸೋಲಿಸು; ಭಂಗಿಸು. 
[ಅಪಜಯ + ಪಡು * -ಇಸ್ಕು] 
ಅಪಜಯಹೊಂದು (ಕ್ರಿ). ಸೋಲು ; ಭಂಗಪಡು. 
[ಅಪಜಯ + ಹೊಂದು] 
ಅಪಜಯಾವಹ (ಗು). ಸೋಲನ್ನು ತರುವ; ಭಂಗವನ್ನುಂಟು 
ಮಾಡುವ: ಇದಅಫಲನಿಮಗಪಜಯಾವಹವೆಂದನಾ ಮುನಿಪ 
(ಕುವ್ಯಾಸ. ೧೧-೨೯). [ಅಪಜಯ + ಆವಹ] 
ಅಪಜಿಹ್ಮ (ನಾ) ೧. ವಕ್ರವಿಲ್ಲದಿರುವಿಕೆ; ಮೋಸವಿಲ್ಲದಿರುವಿಕೆ : 
ತ್ಕಾಗಮಕಿಂಚನತ್ವಮಪಜಿಹ್ಮಂ ಬ್ರಹ್ಮಚರ್ಯಂ ದಲೆಂಬತುಳಂಗಳ್‌ 
ಕುಶಲಂಗಳಿಂತು ದಶಧರ್ಮಂಗಳ್‌ (ಚಂದ್ರಫು. ೧೧-೭). ೨. ಮೋಸ 
ವಿಲ್ಲದವನು ; ನೇರವಾದ ನಡೆವಳಿಕೆಯುಳ್ಳವನು. [Aಂ.] 
ಅಪಜ್ಞಾನ (ನಾ). ಮುಚ್ಚುಮರೆ; ಅಪಲಾಪ; ಕಂಡು ಕೇಳಿದುದನ್ನು 
ಇಲ್ಲವೆನ್ನುವುದು; ಮುಚ್ಚಿಡುವುದು: “ಅಪಹ್ನವಃ, ಅಪಲಾಪಃ, ಅಪ 
ಜ್ಞಾನಂ [ಪಾಠಾಂ. ಅಪಾತ್ಮಯ], ಅಪವ್ಯಯಃ - ಈ ೪ ಮಜಸುಹ” 
(ಹಲಾಯು. ೧೨೧-೪೫) ; “ ಅಪಹ್ನವಮದಪಜ್ಞಾನಮಪಲಾಪಮಾ ಅಪ 
ವ್ಯಯಮೆನಲು ಮಣ&ಹಕ್ಕುಂ * (ಮಂಗರಾ. ೧೩೧-೧೯)- [ಸಂ.] 
ಅಪಟ (ನಾ). ತೆರೆ; ಮರೆ; ಪರದೆ: “ಅಪಟೀ, ಕಾಂಡಪಟಃ, ಪ್ರತಿ 
ಸೀರಾ, ಯವನಿಕಾ, ತಿರಸ್ಕರಿಣೀ - ಈ ೫ ತೆರೆ” (ಹಲಾಯು. ೫೨-೧೫೪). 
[ಸಂ. ಅಪಟೀ] 
ಅಪಟು (ಗು). ೧. ಅಸಮರ್ಥ; ಚಟುವಟಕೆಯಿಲ್ಲದ; ಕೌಶಲ 
ವಿಲ್ಲದ. (ನಾ). ೨. ರೋಗಿ. [ಸಂ.] 
ಅಪತಿಕ (ಗು). ಒಡೆಯನಿಲ್ಲದ ; ಅನಾಥನಾದ. 


- ಆಪಛಂದಸ್ಸು .. 


ಭಂಗ: ಧುರದಲಪಜಯವಾಯ್ತಲಾ 


[ಸಂ.) 

ಕೊಲ್ಲದ ಪರನಾರಿಗಾಟಸದ 
ಕಳ್ಳ ದಸತ್ಯಡೊಳೊಂದದಾಗಳುಂ ಕುದಿದಪತೃಷ್ಣೆಯಂ ಕುಸಿದು ಮಾಣಿ 
ಸುವಯ್ದುಮಣುವ್ರತಂಗಳಂ (ಆದಿಪು. ೬-೭). [ಸಂ. ಅಪತೃಷ್ಣಾ] 

ಅಪತ್ಲೀಕ (ನಾ). ೧. ಹೆಂಡತಿಯಿಲ್ಲದವನು: ಈತನು ಅಪತ್ನೀಕ 
(ಆರ್ಯಧ. ೫೨). ೨. ಹೆಂಡತಿ ಜೊತೆಗೆ ಇಲ್ಲದವನು. ಸಪತ್ನೀಕ 
ಹೋ. [ಸಂ.] 

ಅಪತ್ಯ (ನಾ). ಸಂತಾನ; ಮಗ; ಮಗಳು: ಜಾಬಾಲಿಗಳೆಂಬತ್ಕುತ್ತಮ 
ಯತಿಪತಿಗಳಪತ್ಯಂ ಹಾರೀತನಾಮಂ (ಕಾದಂಪೂ. ೧೯೯). [ಸಂ.) 

ಅಪತ್ಯಪ್ರೇಮ (ನಾ). ಮಕ್ಕಳ ವಿಷಯದಲ್ಲಿ ಪ್ರೇಮ; ಪುತ್ರ 
ವಾತ್ಸಲ್ಯ : ಅದೇ ಅವನನ್ನು ಅವರು ಅಪತ್ಯಪ್ರೇಮದಿಂದ ಕಾಣಲು 
ಕಾರಣವಾಗಿತ್ತು (ಹೊಸಕ್ಷಿ. ೩೭). [ಆಪತ್ಯ ಸ ಪ್ರೇಮ] 

ಅಪತ್ಯಾಂತರಭಗಿನಿ (ನಾ). ಮಕ್ಕಳಿಲ್ಲದ ಸೋದರಿ: ಪರಮಧರ್ಮವ 
ನಾವ ಬಯಸುವನವನ ಭವನದಲಿ ನಿರುತ ವೃದ್ಧಜ್ಞಾನಿ ವಂಶೋತ್ತರ 
ದರಿದ್ರಪ್ರಿಯನಪ ಪತ್ಯಾಂತರಭಗಿನಿಯೀ ನಾಲ್ವರಿರಬೇಕೆಂದನಾ ವಿದುರ 
(ಕುವ್ಯಾಉ. ೩-೩೪). 

[ಸಂ. ಅಪತ್ಮಾಂತರಭಗಿನೀ (ಅಪತ್ಯ * ಅಂತರ- ಭಗಿಸೀ)) 


ಅಪತ್ಯೋದಯ 


ಅಪತ್ಕೋದಯ (ನಾ). ಸಂತಾನಲಾಭ ; ಪುತ್ರೋತ್ಸತ್ತಿ: ಅಪತ್ಕೋ 
ದಯಮುಹೂರ್ತ ಫಲಪ್ರಭಾವಭಾವನಾಜಾತ ವಿಸ್ಮಯಾಂದೊೋಳಿತ 
ಶಿರಸ್ಸರೋರುಹಂ ಆಟ ಪು. ೩-೯೬ ವ). [ಆಪತ್ಯ * ಉದಯ] 

ಅಸತ ತ್ರಸ (ನಾ). ನಾಚಿಕೆಗೆಟ್ಟ ವನು ; ಲಜ್ಞೆಯಿಲ್ಲದವನು. [ಸಂ.] 

Bie (ನಾ). ನಾಚಿಕೆಯ ಸ್ವಭಾವದವನು ; ಲಜ್ಞಾ ಶೀಲ. 

ಸಂ. 

ಅಪತ್ರಫೆ (ನಾ). ೧. ನಾಚಿಕೆ; ಲಜ್ಜೆ ; ಸಂಕೋಚ. ೨. ಲಜ್ಜೆಗೆಟ್ಟ 
ಹೆಂಗಸು. [ಸಂ. ಅಪತ್ರಪಾ] 

ಅಪಥ (ನಾ). ೧. ದಾರಿಯಿಲ್ಲದ್ದು. ೨. ದಾರಿಯಲ್ಲದ್ದು; ಅಮಾರ್ಗ; 
ತಪ್ಪುದಾರಿ. ೩. ದಾರಿಯಿಲ್ಲದ ಸ್ಥಿತಿ; ಹಾದಿಗಾಣದ ಸನ್ನಿವೇಶ; 
ದಾರಿಯೇ ಇಲ್ಲದ ಸ್ಥಳ. ೪. ಪಾಷಂಡಿತನ. ೫. ಯೋನಿ. [ಸಂ.] 

ಅಪಥ್ಯ (ನಾ). ೧. ಹಿತವಲ್ಲದ್ದು ; ಒಳ್ಳೆಯದಲ್ಲದ್ದು : ಬಿಡು ಕನ್ಯಾ 
ರತ್ನ್ನಮನೀಗಡೆ ಚಕ್ರಿಪದದ್ವಯಕ್ಕೆ ತಡೆದಿರದೆಜಗೇಪಡೆಮಾತೊ ಬಂದು 
ಕಾಣ್‌ ಕಂಡೊಡೆ ಪಥ್ಯಮಪಥ್ಮ ಮಾ ಕನಿಷ್ಮೂಚರಣಂ (ಶಾಂತಿಪು. ೩-೮೯). 
೨. ಪಥ್ಯ ಮಾಡದಿರುವುದು; ಅಹಿತವಾದ ಆಹಾರ ವಿಹಾರ: 
ಅಪಥ್ಯ ಮಾಡಿ ರೋಗ ಹೆಚ್ಚಿಸಿಕೊಂಡ (ರೂಢಿ). [ಸಂ.] 

ಅಪದಗಾಮಿ (ಗು). ೧. ಕಾಲಿಲ್ಲದೆ ನಡೆಯುವ. (ನಾ). ೨. ಹಾವು. 

[ಸಂ. ಅಪದಗಾಮಿನ್‌] 

ಅಸದಕಶೆ (ನಾ). ಕೀಳುದೆಸೆ; ದುರ್ದಶೆ. (ಸಂ. ಅಪದಶಾ] 

ಆಪದಸ್ಥ (ನಾ). ಅಧಿಕಾರದಲ್ಲಿಲ್ಲದವನು; ಅಧಿಕಾರ (ಪದವಿ) 
ತನ್ಪಿದವನು; ಸ್ಥಾನಚ್ಯುತ : ಜನನಾಥಂ ಪಿತೃ ಸಾಯಿ ನಮ್ಮನಪ 
ದಸ್ಕರ್‌ ಮಾಡಿ ಬೋಡಾದುದಂ ಜನನೀಯಗ್ರಜನಲ್ಲಿ ಗೆಯ್ದಿ ( ಸುಕುಮಾ. 
ಹ [Aಂ.] 

ಅಪದಾಂತರ (ನಾ). ನೆರೆ ಹೊರೆ; ಒಂದು ಹೆಜ್ಜೆಯ ದೂರವೂ 
ಇಲ ) ದಷ್ಟು ಸಮಾಪ: “ ಅಸನ್ನ ಮಹಪದಾಂತರಂ ಸನ್ನಿ ಕೃ ಸ್ಟ ೦ ಸಮಾಪ 
ಮಕ್ಕುಂ ೫ (ಮಂಗರಾ. ಟು. [ಸಂ.] 

ಅಪದಾನ (ನಾ). ೧. ಮಹಾಕಾರ್ಯ ; ಉದಾತ್ತವಾದ ಕೆಲಸ; 
ಕೊಂಡಾಟಕ್ಕೆ ಯೋಗ್ಯವಾದ ಕಾರ್ಯ : ಆ ನಾಗಪಾಶಮಂ ಜಗತೀ 
ನಾಥಂ ಪೊಸೆಯೆ ಕಟ್ಟುಗಳ್‌ ಬಿಲ್ಪಿರೆ ಪೋಲ್ತೇನೆಸೆದುದೊ ನೃಪಸುತನಪ 
ದಾನದ ಶಾಸನಕೆ ಲೆಕ್ಕ ಮಟ್ಟಿ ಕೃರಮಂ (ಶಾಂತಿಪು. ೮-೫೪). ೨. ಹಿಂದಿನ 
ಮತ್ತು ಮುಂದಿನ “ಜನ್ಕಗಳ ವೃ ತ್ತಾಂತ ಕಥೆ. [ಸಂ.] 

ಅಸದೂರು "ಅಪದೂಲು' ನೋ. 

ಅಪದೂಯು, ಅಪದೂರು (ನಾ). ಸುಳ್ಳು ದೂರು; ಅಪವಾದ: ದೂರ 
ತಪ್ಪಿಸಿಕೊಂಡು ಬಜಕಿಯಪದೂಣ ಹೊಜನಸಿದೆ ಜೀವನಲಿಯಿದನಾರು 
ಮೆಚ್ಚುವರಕಟ ರಕ್ಷಿಸು ನಮ್ಮನನವರತ (ಹಭಸಾ. ೯೬). ಅಪದೂರು : 
ಎಷ್ಟು ಆಪದೂರಿಗೆ ಗುರಿಯಾದ (ದೌಲತ್‌. ೯೬). [ಅಪ್ಪ * ದೂಜ್ಯು) 

ಅಪದೃಕ್ಸಾರ (ನಾ). ೧. ಕಣ್ಣಿನ ಶಕ್ತಿಯನ್ನು ಹೋಗಲಾಡಿಸ 
ತಕ್ಕುದು; ದೃಷ್ಟಿಶಕ್ತಿಯನ್ನು ಹಾಳುಮಾಡುವಂಥದು : ಇದು 
ಕಾಮನ ಕಾರಲಗೆನಿಸಿದುದಸದೃ ಕ್ಸಾರಮಂಧಕಾರಮಪಾರೆಂ (ಚ೦ದ್ರ ಪು. 
೮-೨೦). ೨. ದೃಷ್ಟಿಶಕ್ತಿ ಕಡಮೆಯಾದವನು ; ಕಣ್ಣಿನ ನೋಟ 
ಕೆಟ್ಟವನು. [ಸಂ.] 

ಅಪದೆಸೆ, ಅವದೆಶೆ (ನಾ). - ಅಪದಶೆ: ಮೌನವೇತಕೆ ಮರುಳುತನ 
ಬೇಡಾನು ನಿನ್ನಪದೆಸೆಯ ಬಯಸುವನಲ್ಲ (ಕು ವ್ಯಾಉ. ೧೦-೧೩) ; 
ತನ್ನ ತಂದೆಯ ಅಪದೆಸೆಗೆ ಏನು ಕಾರಣವಿರಬಹುದೆಂಬ ಯೋಚನೆ ಆತನಿಗೆ 


ಎಲಾ 


35 


ಹೆಚ್ಚಾ ಯಿತು (ರಾಜಸೂ. ೭). ಅವದೆಶೆ : ಆ ಅವದೆಶೆಗಳೆಲ್ಲ ಯಾತಕ್ಕಾಗಿ |45 


ಬಂದುವು? ಯಾರಿಂದ ಬಂದವು? (ಬೆಟ್ಟಿ ಹೊ. ೪೬). [ಆ ಸಂ. ಆಪದಶಾ] 


ಅಪನಿರೂಪಣ 


ಅಪದೇಶ (ನಾ). ೧. ನಿಮಿತ್ತ ; ನೆಪ; ವ್ಯಾಜ. ೨. ಗುರಿ; ಲಕ್ಷ್ಯ. 
೩. ಒಳ್ಳೆಯ ಹೆಸರು; ಕೀರ್ತಿ. ೪. ಮೋಸ. ೫. ಒಳ್ಳೆಯದಲ್ಲದ. 
ಸ್ಥಳ; ಸಲ್ಲದ ಜಾಗ. [ಸಂ.] 

ಅಪದೋಷ (ನಾ). ತಪ್ಪಿಲ್ಲದವನು; ದೋಷರಹಿತ: ಅಪದೋಷನ 
ನೇಳಿಸಿ ಕೊಂದ ಪಾಹಿಯಂ ಪಲವು ತೆಜದ ಕೊಲೆಗಳಿನೀ ನಿಷ್ಕೃಪನಂ 
ಕೊಲ್‌ (ಸುಕುಮಾ. ೬-೫೩). [ಸಂ.] 

ಅಪಧಮನಿ (ನಾ). ಹೃದಯದ ಕಡೆಯಿಂದ ದೇಹದ ಇತರ ಭಾಗಕ್ಕೆ 
ರಕ್ತವನ್ನು ಸಾಗಿಸುವ ರಕ್ತನಾಳ. "ಅಭಿಧಮನಿ? ಪರಾ. [ಸಂ.] 

ಅಪಧೈರ್ಯ (ನಾ). ಅಂಜಿಕೆ; ಅಂಜುಬುರುಕತನ ; ಅಧೈರ್ಯ: 
ಪೆಣ್ಣಳೊಳ್‌ ಪ್ರಕಟಸುವಳಪಥೈರ್ಯಮಂ! ಆ ಅಣಾಗಿ ಬೆಪ್ಪಾಡಿದುದ 
ನೆಲ್ಲಮಂ ನೀನುಮೊಪ್ಪಿದೆಯಲಾ (ಶ್ರೀರಾಮಾ. ೬೫೪-೩೩೮). [ಸಂ.] 

ಅಪಧ್ಯಾನ (ನಾ). ೧. [ಜೈನ] ದುಷ್ಟಚಿಂತನೆ; ಇತರರಿಗೆ ಹಾನಿ 
ಯನ್ನು ಬಯ ಸುವುದು: ಜಯ ಪರಾಜಯವಧಬಂಧಾಂಗಚ್ಛೀದೆ 
ಸರ್ವಸ್ವಹರಣಾದಿಗಳ್‌ ಪೆಜಂಗೆಂತಕ್ಳು ಮೆಂದು ಮನಡೊಳ್‌ ಬಗೆವುದು 
ಅಪಧ್ಯಾನಂ (ತತ್ತ್ವಪ್ರ. ೨೭೬); ಗುರುಗಳೊಳ್‌ ಸಮಾತ್ಸರ್ಯಮ 
ಪಧ್ಯಾನಮಹರ್ಷಮನಿನಯಂ ಜ್ಞಾನದೃಗಾವರಣದಾಸ್ರವಕ್ಕೆ ನಿಮಿತ್ತಂ 
(ಸುಕುಮಾ. ೮-೧೬). ೨. [ಜೈನ] ಅನ್ಯಧರ್ಮದ ಕಾವ್ಯಗಳನ್ನು 
ಮನಸ್ಸಿನಲ್ಲಿ ಚಿಂತಿಸುವುದು: ಪ್ರಯೋಜನಮಿಲ್ಲದೆ' ಪಾಪಕ್ಕೆ ಕಾರಣ 
ಮಪ್ಪ ಪರಸಮಯದೆ ... ಕಾವ್ಯಂಗಳೆಂ ಮನದಿಂ ಚಿಂತಿಸುವುದುಮಪ 
ಧ್ಯಾನಮೆಂಬ ಮೂಜನೆಯನರ್ಥದಂಡಮಕ್ಕುಂ (ಶ್ರಾವಕಾ. ೧೩೦-೨೩). 
"ಅರ್ಥದಂಡ' ಪರಾ. (ಸಂ. 

ಅಪಧ್ಬಂಸ (ನಾ). ೧. ಕೀಳಾಗುವುದು; ಪತಿತನಾಗುವುದು; 
ವರ್ಣಸಂಕರ. ೨. ಪತಿತ; ಜಾತಿಗೆಟ್ಟವನು ; ಸಂಕರಜಾತಿಯ 
ವನು; (ಬೈಗುಳ) ಹಾಳಾದವನು : ಇವನೆಷ್ಟು ಗರ್ವದಿಂದ ಮಾತಾ 
ಡುತ್ತಾನೆ! ಎಲಾ ಅಪಧ್ವಂಸ! (ಭಾಸನಾ. ೩೪-೨೬). [ಸಂ.] 

ಅಪಧ್ಮಂಸಿ (ನಾ). .೧. ನಾಶಮಾಡುವವನು. ೨. ಜಾತಿಸಂಕರ 
ವನ್ನುಂಟುಮಾಡುವವನು; ಕುಲಗೆಡಿಸುವವನು. 

[ಸೆಂ. ಅಪಧ್ವಂಸಿರ್‌] 

ಅಪಸಧ್ವಸ್ತ (ಗು). ೧. ತಿರಸ್ಥಾರಕ್ಕೂ ನಿಂದೆಗೂ ಗುರಿಯಾದ ; 
ಬಹಿಷ್ಕಾರ ಹೊಂದಿದ. ೨. ಚೂರ್ಣಿಸಿದ ; ಪುಡಿಮಾಡಿದ. [ಸಂ.] 

ಅಪನಂಬಿಕೆ, ಅಪನಂಬಿಗೆ, ಅಪನಂಬುಗೆ (ನಾ). ನಂಬಿಕೆಯಿಲ್ಲ 
ದಿರುವುದು; ಅವಿಶ್ವಾಸ: ನೀನು ನನ್ನ ಪರಾಕ್ರಮದಲ್ಲಿ ಅಪನಂಬಿಕೆ 
ಪಡುವೆಯೇನು? (ಶ್ರೀರಾಯ. ೧೨೨). ಅಪನಂಬಿಗೆ (೪). ಅಪ 
ನಂಬುಗೆ (ಕಿ). ([ಅಪ್ಯ* ನಂಬಿಕೆ] 

ಅಪನಯನ (ನಾ). ೧. ದೂರಕ್ಕೆ ಒಯ್ಯುವುದು. ೨. ಹೊರದೂಡು 
ವುದು: ಅತನ ಕಾಲದೊಳ" ಮಕ್ಕಳ್‌ ಪುಟ್ಟಿ ಗರ್ಭಮಲನಿರಾಕರ 
ಣಮುಂ ಮೂತ್ರಪ್ರರೀಷ ದೋಷಾಪನಯನಮುಮಾದುದು (ಚಾವುಂಪು. 
೧೦). [ಸೆಂ.] 

ಅಪನಿ "ಅಪಿನಿ? ನೋ. 

ಅಪನಿಂದೆ (ನಾ). ಅನ್ಯಾಯವಾದ ಬೈಗುಳು; ಅಪವಾದ : ಇಂತಹ 
ಅಪನಿಂದೆಯು ನನಗೆ ಬಂದಿರುವುದರಿಂದ ನನ್ನ ಮನಸ್ಸು ಬಹಳ ತಲ್ಲಣಿಸು 
ತ್ತಿದೆ (ರಾವಿಜ. ೩). 

ಅಪನಿಂದೆ ಹೊರಿಸು - ಅನ್ಯಾಯವಾಗಿ ನಿಂದೆಗೆ ಗುರಿಮಾಡು : 

“ನಿಕಾರ, ವಿಪ್ರಕಾರ - ಅಪನಿಂದೆಯನು ಹೊರಿಸಿ ಅಪಳಕಾರಮಾಡುವಿಳೆ ? 
(ಸಿದ್ಧಾ ಅತಿ). ಸಅವನಿಂಜಿ' ಪರಾ. (ಸಂ. ಅಪನಿಂದಾ] 

ಅಪನಿರೂಪಣ (ನಾ). ತಪ್ಪು ನಿರೂಪಣೆ. (ಸಂ.] 


ಅಪನೀತ ೨೮೬ ಅಪಮಿತ್ಯ 


ಅಪನೀತ (ಗು). ತೆಗೆದುಹಾಕಲ್ಪಟ್ಟಿ ; ತೆಗೆದುಹಾಕಿದ ; ಹೋಗ! ಪ್ರಾಕೃತಭಾಷೆಯ ಹೆಸರು: ಸಂಸ್ಕೃತಪ್ರಾಕೃತಮಪಭ್ರಂಶಂ ಪೈಶಾಚಿ 
ಲಾಡಿಸಿದ : ಚಂದ್ರಾಪೀಡದೇವಂ ತದಾಶ್ರಮಮನೆಯ್ಲೆವಂದು ಕೀಚ್‌ ಕಮೆಂಬ ಮೂಣುವರೆ ಭಾಷೆಗಳೊಳ್‌ (ಛಂದೋಂಬು. ೧-೫೫ ವ). (ಸಂ.] 
ದಾನುಂ ರೂಟ್‌ | ನಿವೇಶಿತ ತುರಂಗಸೈನ್ಶನಪನೀತ ಸಮಾಯೋಗ | ಅಪಭ್ರಂಶತೆ (ನಾ). ರೂಪದ ಮಾರ್ಪಾಡು; (ಶಬ್ದವು) ವಿಕಾರ 


ನಾಗಿ (ಕಾದಂಉ. ೫೪೧). [ಸಂ.] ಹೊಂದಿ ಬಳಕೆಗೆ ಬರುವ ರೀತಿ: ದಾಡಿಮಮಾ ಕೂಷ್ಮಾಂಡಂ... 
ಅಪನೋದ (ನಾ). ಹೋಗಲಾಡಿಸುವುದು; ನಿವಾರಣೆ: ಪ್ರಿಯ| 5| ಅಟ್‌ ರೂಢಿಯ ಕುಳನೆಂದು ಆಟದಪಭ್ರಂಶತೆಯೊಳ್‌ (ಶಮದ. ೨೦). 
ಮಧುರಂಗಳುಂ ಶೋಕಾಪನೋದನಿಪುಣಂಗಳುಂ . . . ಅಪ್ಪ ವಚನ; [ಸೆಂ. ಆಪಭ್ರಂಶತಾ] 
ನಿಚಯಂಗಳಿಂ (ಕಾದಂಪೂ. ೩೬೨). [ಸಂ.] ಅಪಭ್ರಂಶನುಡಿ (ನಾ). ತಪ್ಪು ನುಡಿ; ತೊದಲು ಮಾತು: 
ಅಪನೋದನ (ನಾ). - ಅಪನೋದ: ಆ ಮಂತ್ರಿಮುಖ್ಯಂ ತದವಸ್ಥ ಶೌರ್ಯಮಂ ತೋರಿ ಜಸಮಾಂತು ಪಿಂತಿರುಗಲತಿಲೇಸಲ್ಲದೋರಂತೆ 
ನಾಗಿಯುಂ ಸುಹೃದ್ದುಃಖಾಪನೋದನಾರ್ಥಂ ಸ್ವಸ್ಥನಂದದಿಂ ನರೇಂದ್ರ ಚಿಣ್ಣನೊಲಪಭ)ಂಶನುಡಿಗಳಿಂದೇ ಫಲವು ದಾನವೇಶ (ವೆಂಕಾರಾ. 
ನನಿಂತೆಂದಂ (ಕಾದಂಉ. ೬೪೫). ([ಸಂ.] 10 ೬-೩೩-೨೬). [ಅಪಭ್ರಂಶ + ನುಡ್ಮಿ] 
ಅಪನೋದಿತ (ಗು). ಹೋಗಲಾಡಿಸಲ್ಲ ಲ್ಪಟ್ಟಿ; ನಿವಾರಿಸಿದ: ಅಸಭ್ರಷ್ಟ (ಗು). ೧. ನಡತೆಗೆಟ್ಟ. ೨. ಅಸಾಧುವಾದ; ಅಶುದ್ಧ. 
ಸ್ವೇದಾಪನೋದಿತ ಪಟಚ್ಚರ ಪರಿವೀಜ್ಮಮಾನೆ ಮನೆಯ ಮುಂದೆ ಮೆಯ್ಯ ವಾದ. (ಸಂ. 
ನಾಗಳಾಜಸಿಸಲೆಂದು (ಶಾಂತಿಪು. ೮-೮೩ ವ). ([ಸಂ.] ಅಪಮತಿ (ಗು). ಬುದ್ಧಿಗೆಟ್ಟ; ತಿಳಿಗೇಡಿಯಾದ: ಮಯ್ದುನನ 
ಅಪಪ "ಅಪ್ಸ್ಯ' ನೋ. ಫೊಟಲ್ಲಪಮತಿ ಸಂಭಿನ್ನಂಬೆರಸುವೋದಂ (ಶಾಂತಿಪು. ೬-೩೬). [ಸೆಂ.] 
ಅಪಪದ (ನಾ). ೧. ತಪ್ಪಾದ ಸ್ಥಾನ (?). ೨. ಅಸಾಧುವಾದ ಪದ: |15| ಅಪಮರ್ಯಾನಜದೆ (ನಾ). ಅಗೌರವ: ಗ್ರಾಮದಲ್ಲಿ ಸರಕಾರದ ವಿರುದ್ಧ 
ತುರೀಯೋಪಾಂತ್ಮದೊಳು ವಿಹರಿಸುತಲಿರುವ ಯಾತ್ರಿಕರ ಕಾಣುತ್ತ, ವಾಗಿ ಕಾರ್ಯಕ್ರಮಗಳು ಜರುಗುತ್ತಿರುವುದು ತುಂಬ ಅಪಮರ್ಯಾ 
ಹಗುರಾದ ಜೀವವಿದರಪಪದಕೆ ಎತ್ತೆತ್ತಿ ಆತುಕೊಳುತಿರುವ (ಮಲೆದೇ. ದೆಯ ಸಂಗತಿ (ಕುರುಕಾ. ೧೧೪). (ಸಂ. ಆಪಮರ್ಯಾದಾ) 
೩೯-೮). (ಸಂ. ?] ಅಪಮಾನ (ನಾ). ಅವಮಾನ ; ಅಗೌರವ. [ಸಂ.] 


ಅಪಪಾಠ (ನಾ). (ಗ್ರಂಥಸಂಪಾದನೆಯಲ್ಲಿ) ನ್ಯಾಯವಾಗಿ ರ ಅಪಮಾನಂಬಡು, ಅಪಮಾನಪಡು (ಕ್ರಿ). ಅಗೌರವವನ್ನು 
ಬೇಕಾದ ಪಾಠಕ್ಕೆ ಪ್ರತಿಯಾಗಿ ಬಿದ್ದಿರುವ ತಪ್ಪಾದ ಪಾಠ: |20, ಹೊಂದು; ಅಪಮಾನಕ್ಕೆ ಗುರಿಯಾಗು; ಮರ್ಯಾದೆಯನ್ನು 
ಉದಾ ಅಪಿರಳಕೇತಕಪರಿಮಳನವಾಪ್ತಶೈತ್ಯಂ ಸಮಾಂದ್ಯನಳಿನೀಳ ಕಳೆದು ಕೋ: ನಮ್ಮರಸನೀಗಳ್‌ . . . ಅಪಮಾನಂಬಟ್ಟಿ ಉಪಧಾ 
ಗುಣಂ [ಪಾಠಕಾಂ. ಸಮುದ್ಯನಳಿನೀಳಗಳಂ] ಪವನಪವನಾಶನೀಂಟು ವಿಶುದ್ಧನಪ್ಪ ಮಂತ್ರಿ ENR 
[ಪಾ ಠಾ ೨. ನಿಂದು)ವುದು ವಿಯೋಗಿಪ್ರಾಣಪವನನಂ ಪುರವರದೊಳ್‌ ಧಾವಳಾರಣಂ (ass, ೨೬-೧೮). ಅಸಮಾನಪಡು : ಅವನು 
(ಅರ್ಥನೇ. ೩-೧೧೫). 0 ಈ ಪದ್ಯದಲ್ಲಿ ಹಲವು ಅಪಪಾಠಗಳಿರು ತುಂಬಾ ಅಪಮಾನಪಟ್ಟುಕೊಂಡು ಹೋದ (ರೂಢಿ). 
ವುದರಿಂದ ಅರ್ಥವಾಗುವುದು ಕಷ್ಟವಾಗಿದೆ. ಅವಿರಳಕೇತಕ |25 [ಅಪಮಾನ + ಪಡು] 
ಪರಿಮಳಂ ಎಂಬಲ್ಲಿ ಕೈತಕ ಪದಕ್ಕೆ ಪ್ರತಿಯಾಗಿ ಕೇತಕವೆಂಬ! | ಅಪಮಾನಪಡು "ಅಪಮಾನಂಬಡು' ನೋ. 
ಶಬ್ದವೂ, ಸಮುದ್ಯನಳಿನೀಳಗಳಂ ಎಂಬುದಕ್ಕೆ ಪ್ರತಿಯಾಗಿ] | ಅಪಮಾನಮಾಡು (ಕ್ರಿ). ಅವಮಾನವಾಗುವಂತೆ ಮಾಡು. 


ಸಮಾಂದ್ಯನಳಿನೀಳಗಳಂ ಎಂಬುವೂ ಅಪಪಾಠವಾಗಿ ಸೇರಿವೆ. [ಅಪಮಾನ * ಮಾಡು] 
[ಸಂ.] ಅಪಮಾನವಚನ (ನಾ). ಅವಮಾನವನ್ನುಂಟುಮಾಡುವ ಮಾತು. 
ಅಪಪ್ರಚಾರ (ನಾ). ೧. ಸುಳ್ಳು ಸುದ್ದಿ ಹರಡುವುದು. ೨. ವಿಷಯ [30 [ಅಪಮಾನ * ವಚನ] 
ಗಳನ್ನು ತಪ್ಪಾಗಿ ವಿವರಿಸಿ ಹರಡುವುದು ; ಇಲ್ಲ ಸಲ್ಲದ ಸಂಗತಿ| | ಅಪಮಾನಹತ (ಗು). ಅಪಮಾನಕ್ಕೆ ಸಿಕ್ಕಿದ; ಗುರಿಯಾದ: ಈ 
ಗಳನ್ನು, ಹುಟ್ಟಿಸಿ ಹೇಳುವುದು. ೩. ಒಬ್ಬರ ವಿರುದ್ಧವಾಗಿ ಪ್ರಚಾರ ನುಡಿಯ ಸಲಿಸಿದೊಡೆ ಇನನಪಮಾನಹತನಿದು ಧರ್ಮನಿಶ್ಚಯವೇನು 
ಮಾಡುವುದು : ನನ್ನ ವಿಷಯದಲ್ಲಿ ಎಷ್ಟು ಅಪಪ್ರಚಾರ ಮಾಡಿದರೂ ಸಂಶಯವಿಲ್ಲ (ಕುವ್ಕಾಅ. ೨೨-೪೦). [ಅಸಮಾನ + ಹತ) 


ಅವರಿಗೆ ಸಮಾಧಾನವಿಲ್ಲ (ಕಮನೆ. ೭). [ಸಂ.] | ಅಪಮಾನಿತ (ಗು). - ಅಪಮಿತ. ([ಸಂ.) 

ಅಪಪ್ರಥೆ (ನಾ). ಅಪವಾದ; ಕೆಟ್ಟ ಹೆಸರು; ಅಪಕೀರ್ತಿ: ಪರಾ|35 ಅಪಮಾನಿಸು (ಕ್ರಿ). ಅಗೌರವವನ್ನುಂಟುಮಾಡು; ಮರ್ಯಾದೆ 
ಶ್ರಯಿಗಳು ಎಂಬ ಅಪಪ್ರಥೆ ಬರುವುದಿಲ್ಲವೆ? (ಅಲೆಮ. ೯೪) ; ಎಲ್ಲಿ ನನ್ನ ಯನ್ನು ಕಳೆ; ಮಾನಕ್ಕೆ ಭಂಗತರು : ಅಪಮಾನಿಸಿ ಪೊಜಮಟ್ಟಳತ್ತೆ 
ಮೇಲೆ ಅಪಪ್ರಥೆಯನ್ನು ಹರಡುತ್ತಿರುವಳೋ ದೇವರೇ ಬಲ್ಲ ( ಶ್ರೀರಾಯ. ಮನೆಯಿಂದಾಗಳ್‌ (ಪಂಚತಂ. ೧೫೬-೧೧) ; ಆಸುರನ ಚರನೆಂದಪಮಾನಿ 


ಕ 


೩೫೨). (ಸಂ. ಅಪಪ್ರಥಾ] ಸುಗುಮೊ ಮೇಣ್‌ ಭಕ್ತನೆಂದು ಮನ್ನಿಸುಗುಮೊ . . . ಕೃಷ್ಣರ (ಜಗವಿ. 
ಅಪಪ್ರಯೋಗೆ (ನಾ. ೧. [ವ್ಯಾಕ] ತಪ್ಪಾಗಿ ಬಳಸುವುದು; ೫-೭೫). [ಅಪಮಾನ + -ಇಸ್ಕು] 
ಅಶುದ್ಧ ವಾದ ಶಬ್ದದ ಬಳಕೆ: ಗೊತ್ತಿಲ್ಲದೆ ಏಕೆ ಅಸಪ್ರಯೋಗ40 ಅಪಮಾರ್ಜನ (ನಾ). ತೊಡೆದುಹಾಕುವುದು; ಅಳಿಸುವುದು; 
ಮಾಡುತಿ ತ್ತೀಯೆ (ರೂಢಿ). ೨. ಸಲ್ಲದ ವಸ್ತು ವಿನ ಪ್ರಯೋಗ. (ಸಂ.] | | ಗುಡಿಸುವುದು ; ಶುದ್ಧ ಗೊಳಿಸುವುದು. [ಸಂ.] 
ಅಪಭ್ರಂಶ (ನಾ). ೧. ಜಾರಿಬೀಳುವುದು ; ಪತನ. ೨. ಸಂಸ್ಕೃತ! | ಅಪಮಿತ (ಗು). ಅಪಮಾನಕ್ಕೆ ಗುರಿಯಾದ ; ಮಾನ ಕಳೆದು 
ಅಥವಾ ಪ್ರಾಕೃತದಿಂದ ವಿಕಾರಹೊಂದಿ ಬಳಕೆಗೆ ಬಂದಿರುವ ಶಬ್ದ; ಕೊಂಡ: ಅಪಮಿತಜನಕ್ಕಮಭೇದ್ಯಾವಲಿಗಂ . .. ಪರಮಸುಖಮನೊ 
ತದ್ಭವ ಕ: ಕ್ರಮದಿಂದೆ ಸಂಧಿನಾಮಂ ಸಮಾಸಮಾ ಪೊದಟ್ಹಾ ( ಸೆದೀಯುತ್ತುಂ (ಶಾಂತಿಪು. ೩-೫೧). [ಸಂ.] 


ಖ್ಯಾತಂ ಪ್ರಮುದಿತ ಧಾತುವಪಭ್ರಂಶಮವ್ಮಯಂ ಸಂಧಿ ಶಬ್ಧ ಮಣಿ ;45| ಅಪಮಿತ ್ಯ (ನಾ). ಸಾಲ; ಖುಣ: “ಅಪಮಿತ್ಯಕಂ, ಉದ್ಧಾರಃ, ಯಣಂ, 
ಧರ್ನಣದೊಳ್‌ (ಶಮದ. ೧). ೩. ಅಪಭ್ರಂಶ ಭಾಷೆ; ಬಂದು | ಪರ್ಯುಧಂಚನಂ - ಈ ೪ ಸಾಲಂ * (ಹಲಾಯು. ೯೪೨೪೧೮). (ಸೆಂ.] 


ಅಪಮೂರ್ಧ 


ಅಪಮೂರ್ಥ (ನಾ). ತಲೆಯಿಲ್ಲದ ಅಟ್ಟಿ ; ಮುಂಡ. 
[ಸಂ. ಅಪಮೂರ್ಧನ್‌'] 
ಅಪಮೃತಿ (ನಾ). - ಅಪಮೃತ್ಯು. [ಸೆಂ.] 
ಅಪಮೃತ್ಯು (ನಾ). ೧. ಅಕಾಲದಲ್ಲಿ ಉಂಟಾದ ಸಾವು ; ಚಿಕ್ಕಂದಿನ 


೨೮೭ 


ಮರಣ : ಮಜುಕಮಾಮಯನುಪ್ಪಪಮೃತ್ಯುವೆಂಬಿವಲ್ಲಿಗೆ ಪೊಆಗು| 5 


(ಆದಿಪು. ೫-೩೦). ೨. ಆಕಸ್ಮಿಕವಾದ ಮರಣ; ದುರ್ಮರಣ; 
ಅಪಘಾತ : ಸುಪ್ರಭಾತ ಸಮಯದಲ್ಲಿ ಆರ್ತಿಯಲ್ಲಿ ಲಿಂಗವ ನೆನೆದರೆ 
ತಪ್ಪುವುವು ಅಪಮೃತ್ಯು ಕಾಲಕರ್ಮಂಗಳ ಯ್ಯಾ (ಬಸವ. ೧೭೭). 
&. ಗಂಡಾಂತರ: ಹೋದುದೊಂದಪಮೃತ್ಯು ಲೋಕಕೆ ತೀದುದಿಲ್ಲಾ 
ಯುಸ್ಕ (ಕುವ್ಯಾಭೀ. ೬-೪೭). [ಸಂ.] 

ಅಸಮೌಲ್ಯ (ನಾ). ಮೌಲ್ಯವನ್ನು ತಗ್ಗಿಸುವುದು, ಇಳಿಸುವುದು: 
ಸಂಸತ್ತಿನಲ್ಲಿ ಆರ್ಥಿಕ ಮಂತ್ರಿಗಳು ರೂಪಾಯಿನ ಆಪಮೌಲ್ಯವುಂಟಾಗು 
ವುದಿಲ್ಲವೆಂದು ಭರವಸೆ ನೀಡಿದರು (ರೂಢಿ). [ಸಂ.] 

ಅಸಯಶ (ನಾ). ಕೆಟ್ಟ ಹೆಸರು; ಅಪಕೀರ್ತಿ: ಗುರುತರ ಕಾರ್ಯ 
ಡೊಳಪಯಶ ಸಹ ಚಂದವಪ್ಪುದು ಮಹಿಮವಂತರಿಗೆ (ಇಂಚಾಪ. 
೭೦-೩೭). [ಸಂ. ಅಪಯಶಸ್‌] 

ಅಪಯಾನ (ನಾ). ಹಿಂದಿರುಗುವುದು ; ಹಿಂದಿರುಗಿ ಓಡುವುದು ; 
ಪಲಾಯನ ; ತಪ್ಪಿಸಿಕೊಂಡು ಓಡುವುದು. [ಸಂ.] 

ಅಪರ (ಗು). ೧. ಬೇರೆಯ ; ಅನ್ಯ. ೨. ಆಮೇಲಿನ; ತರುವಾಯದ. 
೩. ಕೀಳಾದ ; ಕಡಮೆ ದರ್ಜೆಯ. ೪. ಹಿಂದುಗಡೆಯ. ೫. ಎದುರು 
ಗಡೆಯ ; ದೂರದ. ೬. ತನಗಿಂತ ಉತ್ತಮವಾದುದು ಬೇರೊಂ 
ದಿಲ್ಲದ; ಅತ್ಯುತ್ತಮವಾದ : ಪರನಪರಂ ಭವನಭವಂ ಚರನಚರಂ 
ಸಗುಣನಗುಣನೇಕನನೇಕಂ ಶ್ಷರನಕ್ಷರನೆನಿಪಗಣಿತವಿರುದ್ಧ ಗುಣ ನಿನ್ನ 
ನಿಜವದೇಂ ಕೇವಳಮೇ (ಜಗನಿ. ೩-೯೭). (ನಾ). ೩. ಮನೋಹರ; 
ಸುಂದರ: “ರಮಣೀಯಮಪರಂ ಜಯಂ ಮಂಜುಳಂ ವರೇಣ್ಮಂ ? 
(ಮಂಗರಾ. ೧೨೭-೨). ೮, ಪಶ್ಚಿಮ ದಿಕ್ಕು. ೯. ಆನೆಯ ಹಿಂಗಾಲಿನ 
ಹೆಜ್ಜೆ. ೧೦. ಶತ್ರು. [ಸಂ.] 

ಅಪರಂಜಿ (ನಾ). ೧. ಚೊಕ್ಕ ಚಿನ್ನ; ಪರಿಶುದ್ಧವಾದ ಬಂಗಾರ: 
ತಟ್ಟೋಳಾವನೀ ಪ್ರಭೂತದೆಸಕಂ ತನ್ನುರ್ವರಾಮಂಡಳಕ್ಕಚ್ಚಂಬೊಯ್ದ 
ಪರಂಜಿಯಾದುದು (ಉದ್ಭಟ - ೧೨-೭೩), ಬಡೆನಡುವಿನ ಭಾಮಿನಿ ತಳಿರ್ಗೈ 
ಯೊಳ್‌ ಪಿಡಿದಪರಂಜಿಯ ಸೆಳೆಯಲರ್ಪಿಲ್ಲನ ಪಡಿಯಜತಿಯ ಕೈಯೊಳ 
ಗೊಪ್ಪುವ ಸೆಳೆಯಂತೆ ವಿರಾಜಿಸಿತು (ಜಯಕಾ. ೨-೪೭) ; ಅಪರಂಜಿ 
ಯಂತೆ ವಯಿನವಾಗಿದ್ದ ಸಂಸಾರ (ಮಹಾಗ. ೨). ೨. ನಿಷ್ಕಳಂಕ 
ಮತ್ತು ಅತ್ಯುತ್ತಮ : “ರೂಪ, ಗುಣ ಎರಡರಲ್ಲೂ ಆಪರಂಜಿ 
(ಕೀಲುಗೊಂ. ೧೩). 

[ದೇ?. ॥ ತಮಿ. ಅಪರಂಚಿ; ತೆಲು. ಅಪರಂಜಿ] 

ಅಪರಂಜಿಕೊಡ (ನಾ). ಚೊಕ್ಕ ಚಿನ್ನದ ಬಿಂದಿಗೆ; ಶುದ್ಧಬಂಗಾ 
ರದ ಕೊಡ: ಕಂಜಾತಾಕರದಲ್ಲಿ ವಲಂ ಜನಿಸಿದ ಸುಆಿಯ ಮಧ್ಯದೊಳ್ಳಿ 
ಸುಪರಜಃಪುಂಜಮಯ ಕಂಜಮೆನಲಪರಂಜಿಗೊಡಂ ಪೂರಿತಾಳಿಯಿಂದೊಂ 
ದೆಸೆಗುಂ (ಉದ್ಭಟಿ. ೫-೬೧). [ಅಪರಂಜಿ * ಕೊಡ್ಕ) 

ಅಪರಂಜಿಗೇದಂಗೆ "ಅಸರಂಜಿಗೇದಗೆ? ನೋ. 

ಅಪರಂಜಿಗೇದಗೆ, ಅಪರಂಜಿಗೇದಂಗೆ (ನಾ). ಹೊಂಬಣ್ಣದ ಕೇದಗೆ 
ಹೂ ಹೊಂಗೇದಗೆ: ಕಂಜಾಸ್ತ್ರನಾ ನನದುರ್ಗದಂತಾಯ್ತ ಪರಂಜಿಗೇದ 
ಗೆಯ ಬಾಳ್ವೇಲಿ (ಶ್ರೀಪಾಲ. ೧-೬೪). ಅಪರಂಜಿಗೇದಂಗೆ : ಕೆಂಜಾಜಿ 
ನಾಗಸಂಪಗೆ ಬಂದುಗೆಯಪರಂಜಿಗೇದಂಗೆಯೊಳ್ಳರಲಾ ಮಂಜರಿಗಳಿನರ್ಚಿ 
ಸಿದರು (ಶ್ರೀಪಾಲ. ೧೨-೩೬). [ಅಪರಂಜಿ * ಕೇದಗೆ] 


35 


40 


45 


ಅಪರನಾಮಧಥೇಯ 


ಅಪರಂಜಿದಗಡು (ನಾ). ಚೊಕ್ಕ ಚಿನ್ನದ ತಗಡು: ಅಪರಂಜಿದಗ 
ಡುಗಳ ದೊರೆಯಾಡುವು ನುಣ್ಣದುಪುಗಳಾ ಶ್ಯಾಮೆಗೆ (ಜಯಕಾ. ೩-೪೩). 
[ಆಪರಂಜಿ + ತಗಡು] 
ಅಪರಂಜಿದೊಡವು (ನಾ). ಶುದ್ಧ ಚಿನ್ನದ ಒಡವೆ: ಅರುಣಾಂಬರ 
ವುಟ್ಟಿ ಪರಂಜಿದೊಡವಿಟ್ಟು ಸರಸಕುಂಕುಮರಮೆಯೊರೆದು (ಶ್ರಿ ಪಾಲ. 
೨-೪೭). [ಅಪರಂಜಿ * ತೊಡವು] 
ಅಪರಂಜಿಮಿಗ (ನಾ). ಚೊಕ್ಕ ಚಿನ್ನದ ಬಣ್ಣದ ಜಿಂಕೆ; ಸುವರ್ಣ 
ಮೃಗ : ಅಲರಶರನ ಬೀಡಪರಂಜಿಮಿಗದಾಡುವೊಲ ಕಾಮಪಶು ಮೇವ 
ಕಾಡು (ನೇನಿಸಂ. ೧-೬೧). [ಅಪರಂಜಿ + ಮಿಗ] 
ಅಪರಂಜಿಸರಿಗೆ (ನಾ). ಶುದ್ಧ ಚಿನ್ನದ ಸರಿಗೆ; ಚಿನ್ನದ ಜರತಾರಿ: 
ಅಪರಂಜಿಸರಿಗೆದುಪ್ಪಬಯಂ ಹೊದ್ದು (ಯನಳ.೭೨). [ಅಪರಂಜಿ*ಸರಿಗೆ] 
ಅಪರಂಪಾರ (ನಾ). ಅನಂತ ; ಎಲ್ಲೆಮಾರಿದ್ದು : ಪಾಂಡವರ ಧನರಾಶಿ 
ಯಾದರೂ ಎಷ್ಟು ಅಪರಂಪಾರವಾದುದು (ಮಭಾರ. ೨-೮೩) ; ತಲೆಗೆ 
ಭಾರವಾಗಿಹುದು ಅಪರಂಪಾರವಾದ ದುಃಖದ ರಾಶಿ (ಉಯ್ಯಾಲೆ. ೭೯-೬) ; 
ಅಪರಂಪಾರ! ಅಪಾರ! ಈ ಜಗಜಗಗಳ ಹಾರ! (ಬಾಸಿಗ. ೮೦). 
[ಅಪರ + ಪಾರ] 
ಅಪರಕ್ರಿಯೆ (ನಾ). ಸತ್ತವರಿಗಾಗಿ ನಡಸುವ ಸಂಸ್ಕಾರ; ಉತ್ತರ 
ಕ್ರಿಯೆ; ಅಂತ್ಯಸಂಸ್ಕಾರ: ಅವರ ಅಪರಕ್ರಿಯೆಗಳೆಲ್ಲ ಮುಗಿಯುವ 
ತನಕ ಪೆನುಗೊಂಡೆಯಲ್ಲಿದ್ದು . .. ಮುಂಬಯಿಗೆ ಮರಳಿದರು (ಒಂಟದ. 
೨೩೨). [ಅಪರ ಕ್ರಿಯೆ] 
ಅಪರಗಿರಿ (ನಾ). ಪಶ್ಚಿಮ ಪರ್ವತ ; ಪಡುವಣ ಪರ್ವತ: ಅರುಣ 
ದಿನಮಣಿ ಬಖಯಲ್ಲಾವರೆಯನೆ ಪೋಲ್ತಿರ್ಪನಪರಗಿರಿವರಶಿರದೊಳ್‌ 
(ಕಾವ್ಯಸಾ. ೮೮೦. ಶೂದ್ರಕ). [ಅಪರ ಗಿರಿ] 
ಅಪರಗೆ (ನಾ). ಪಶ್ಚಿಮ ಸಮುದ್ರಕ್ಕೆ ಹರಿಯುವ ನದಿ. 
[ಸಂ. ಅಪರಗಾ] 
ಅಪರಜ್ಮ (ನಾ). ಒಂದು ನಾಣ್ಯ (?): ಅರು ತಪಿದರು ದೇವಲೋಕ 
ಮರ್ತ್ಯೃಲೋಕಕ್ಕೆ ಹೊರಗು ಅರಮನೆ ಅಪರಜ ೧೨೧ ಕೂಲಿ ಅಪರಜ 
೧೨೦ (ಎಕ. ೫ (5), ಕೋಲಾರ. ೩೫೦-೫ ; ೧೬ನೆಯ ಶತ). [?) 
ಅಪರಜ್ಜ (ಗು). ೧. ದೂಳಿಲ್ಲದ. ೨. ರಜೋಗುಣವಿಲ್ಲದ : ೧, ೨: 
ತಿಳಿನೀರಂತಪರಜರ್‌ (ಶಾಂತಿಪು. ೧೧-೫೫). [ಸೆಂ. ಅಪರಜಸ್‌] 
ಅಪರಜಲಧಿ (ನಾ). ಪಡುವಣ ಕಡಲು ; ಪಶ್ಚಿಮ ಸಮುದ್ರ: ಹೇಮ 
ಕೂಟದ ಗಿರಿ ಹಿಮಾಲಯವಾಗಪರಜಲಧಿಯನು ಮುಟ್ಟಹವು (ಕುವ್ಕಾಅ. 
[ಅಪರ + ಜಲಧಿ] 
ಅಪರಜಲನಿಧಿ (ನಾ). - ಅಪರಜಲಧಿ : ಭೀಷ್ಮನು ಫಲುಗುಣನು ಕಾದಿ 
ದರು ದಿನಕರನಪರಜಲನಿಧಿಗೆ ಇಳಿಯೆ (ಕುವ್ಯಾಭೀ. ೭-೩). 
[ಅಪರ * ಜಲನಿಧಿ] 
ಅಪರಜ್ಞಾನ (ನಾ). ಅತ್ಯುತ್ತಮ ಜ್ಞಾನ : ಜ್ಞಾನ, ವಿಜ್ಞಾನ; 
ಸುಜ್ಞಾನ, ಮಹಾಜ್ಞಾನ, ಅಪರಜ್ಞಾನ ಇಂತೀ ಪಂಚಜ್ಞಾನವ ದಹ್ಯ 
ಮಾಡಿ (ಮೋಳಿಮಾ. ೧೫೪-೫೮೧). [ಅಪರ + ಜ್ಞಾನ] 
ಅಪರದಿಕ್ಕು (ನಾ). ಪಡುವಲು; ಪಶ್ಚಿಮದಿಕ್ಕು. [ಅಪರ * ದಿಕ್ಕು] 
ಅಪರದಿಗ್ಸಾಗ (ನಾ). ಪಶ್ಚಿಮದಿಕ್ಕಿನ ಪ್ರದೇಶ; ಪಡುವಲು : ತದ 
ಪರದಿಗ್ಭಾಗದೊಳನಗಾರಕೇವಳಿ ಹುತಾಶನ ಕುಂಡಮಂ ಸ್ಥಾಪನಂಗೆಯ್ದು 
(ಆದಿಪು. ೧೬-೫೨ ವ). (ಸಂ. (ಅಪರದಿಕ್‌ * ಭಾಗ)] 
ಅಪರನಾಮಧೇಯ (ನಾ). ೧. ಬೇರೊಂದು ಹೆಸರು. 
೨. ಬೇರೊಂದು ಹೆಸರು ಳ್ಳವ ನು: ವಿಸ್ಣುವರ್ಧನಾಪರನಾಮ 
ಧೇಯನುಂ (ಗದಾಯು. ೨-೭ ವ). [ಅಪರ * ನಾಮಧೇಯ] 


೭-೪೨). 


ಅಪರಪಕ್ಷ 


ಅಪರಪಕ್ಷ (ನಾ). ೧. ಕೃಷ್ಣಪಕ್ಷ: ಪರಪಕ್ಷಾಪರಪಕ್ಷಂ ದೊರೆ 
ಕೊಂಡುದು ವಿಧಿಗೆನುತ್ತೆ ಬಯ್ದಳ್‌: ಸುಯ್ದಳ್‌ (ಹಮ್ಮ್ಮಾರ. ೨-೮೨). 
೨. ಎದುರು ಕಡೆ; ಶತ್ರುಪಕ್ಷ; ಪ್ರತಿವಾದಿ. [ಅಪರ * ಪಕ್ಷ] 
ಅಪರಭಾಗ (ನಾ). ಹಿಂಭಾಗ ; ಹಿಂದುಗಡೆ: ಇದಿಕೊಳಾನಿಹೆ ಶಲ್ಕನೆಡ 
ವಂಕದಲಿ ಬಲದಲಿ ಕೃಪನಪರಭಾಗದಲಿ ನೀ ಬಂದೆ (ಕುವ್ಯಾದ್ರೋ. 
೬-೨೮). [ಅಪರ + ಭಾಗ] 
ಅಪರರಾತ್ರಿ (ನಾ). ರಾತ್ರಿಯಲ್ಲಿ ಎರಡನೆಯ ಅರ್ಧಭಾಗ; ನಡು 
ರಾತ್ರಿ ಕಳೆದ ಮೇಲೆ ಬೆಳಗಿನವರೆಗಿನ ಕಾಲ. [ಅಪರ * ರಾತ್ರಿ] 
ಅಪರವಯಸ್ಸು (ನಾ). ಇಳಿವಯಸ್ಸು; ಮುಪ್ಪು: ಈ ಅಪರ 
ವಯಸ್ಸಿನಲ್ಲಿಯೂ ನಿಮಗೆ ಇಷ್ಟು ಶಕ್ತಿ ಮತ್ತು ಉತ್ಸಾಹಗಳಿರುವುದು 
ಆಶ್ಚರ್ಯ (ರೂಢಿ). [ಅಪರ + ವಯಸ್ಸು] 
ಅಪರವಾರಿಧಿ (ನಾ). ಎ ಅಪರವಾರ್ಧಿ : ಆಗಸದಿನಪರಸಂಧ್ಯಾರಾಗಾ 
ವಿಲನರ್ಕನಪರವಾರಿಧಿಗಿಟದಂ (ಪಂರಾಮಾ. ೯-೧೮೮). 
[ಆಪರ + ವಾರಿಧಿ) 
ಅಪರವಾರ್ಧಿ (ನಾ). ಪ ಶ್ಚಿಮಸಮುದ್ರ; ಪಡುವಣ ಕಡಲು: 
ಇನನಪರವಾರ್ಧಿಗಿಳಿದಂ (ಚಿಬಪು. ೪೭-೪೭). [ಅಪರ * ವಾರ್ಧಿ] 
ಅಪರಶರೀರ (ನಾ). ಬೇರೆಯ ಶರೀರ; ಅನ್ಯಜೇಹ : ನಾನು ಬೇಡಿ 
ಕೊಂಡುದನು ವ್ಯರ್ಥವ ಮಾಡದೆ ನನ್ನ ಸಂಗಡಲೆ ಹೇನಕೂಟಕ್ಕೆ ಬಂದು 
ನನಗೆ ಅಪರಶರೀರವಾದ ಕಾದಂಬರಿಯ ದುರಾಲೋಚನೆಯ ಬಿಡಿಸಿ 
(ನಚಕಾ. ೪೮). [ಅಪರ + ಶರೀರ] 
ಅಪರಸಂಧ್ಯೆ (ನಾ). (ಹಗಲಿನ ಕೊನೆಯ) ಸಂಜೆ; ಸಾಯಂಸಂಧ್ಯೆ : 
ಅಸರಸಂಧ್ಯಾ ಸಂಪಠನತತ್ಪರಪುಣ್ಯಪಾಠಕನಿಕರ (ಚಂದ್ರಪು. ೮-೨೪ ವ). 
[ಅಸರ * ಸಂಧಿ] 
ಅಸರಾಂಬುಧಿ (ನಾ). ಪಶ್ಚಿಮಸಮುದ್ರ : ಅಆಂಬರತಳದಿಂದಿನನಪರಾಂ 
ಬುಧಿಯೊಳ್ಳ್ಬೇಟಕೆ (ಕಾದಂಪೂ. ೨೭೯). [ಅಪರ ಅಂಬುಧಿ] 
ಅಪರಾಂಬುರಾಶಿ (ನಾ). - ಅಪರಾಂಬುಧಿ : ವಾರಿಜನಾಥನನಾಥನಾಗಿ 
ತೊಟ್ಟಗೆ ಮು[ಲುಪ]ಂತೆವೊಲ್‌' ಮುಟುಗಿದಂ ಕಡುಕೆಯ್ದಪರಾಂಬುರಾಶಿ 
ಯೊಳ್‌ (ಪಂಪಭಾ . ೧೩-೧೦೬). [ಅಪರ * ಅಂಬುರಾಶಿ] 
ಅಪರಾಂಭೋರಾಶಿ (ನಾ). - ಅಪರಾಂಬುಧಿ: ಅಪರಾಂಭೋರಾಶಿ 
ವೇಳಾವನಮಮರ. ಪುರೋದ್ಯಾನಮಂ ನೋಡಲೇಟ್ತಂದಪುದೋ 
(ಪಂರಾಮಾ. ೩-೧೪೨). [ಅಪರ * ಅಂಭೋರಾಶಿ] 
ಅಪರಾಗ್ನ (ಗು). ೧. ಅನುರಾಗವಿಲ್ಲದ; ವ್ಯಾಮೋಹವಿಲ್ಲದ. 
(ನಾ). ೨. ಕೆಂಪುಬಣ್ಣವನ್ನು ಕಳೆದುಕೊಂಡಿರುವುದು : ಅಪರಾಗಂ 
ಮುನಿಪತಿವೋಲಪಗತಗುಣನಾಗಿಯುಂ ನಿಜಾಯತದೊ ಷಂ ವಿಪುಳ 
ಯಶೋಧನಲೋಭಂ ನೃಪವೃಷಭನರಾತಿನಿಕರ ತರುದವದಹನಂ(ಕನಿರಾ. 
೩-೧೫೭). [ಸಂ. (ಅಪೈ + ರಾಗ)] | 
ಅಪರಾಗ್ಯ (ನಾ). ಪಶ್ಚಿಮದಿಕ್ಸಿನ ಪರ್ವತ. [ಅಪರ ಅಗ] 
ಅಪರಾಜಿತ (ಗು). ೧. ಸೋಲಿಸಲ್ಪ ಡದ; ಸೋಲದ. (ನಾ). 
೨. ವಿಷ್ಣು. ೩. ಶಿವ. ೪. ಜಿನ: [ಸಂ.) 
ಅಪರಾಜಿತತ್ವ (ನಾ). ಸೋಲಿಲ್ಲದಿರುವುದು : ತನಗಪರಾಜಿತತ್ವಮಳ | 
ವಟ್ಟಿರೆ ತೇಜದಳುರ್ಕ್ಕೆಯಿಂ » * « ನನೆಯಿ(ಸು)ವಂ ಪುರಾತನ ಮಹಾತ್ಮರ 
ನಿಮ್ಮಡಿದಂಡನಾಯಕಂ (ಎಕ. ೪, ಬೇಲೂರು. ೧೭-೭೧ ; 1136). [ಸಂ.] 
ಅಪರಾಜಿತೆ (ನಾ). ೧. ಸೋಲದವಳು; ಜಯತೀಲೆ. ೨. ದುರ್ಗಾ 
ದೇವಿ. ೩. [ಜೈನ] ದಿಗ್ವನಿತೆಯರಲ್ಲಿ ಒಬ್ಬಳ ಹೆಸರು: ಜಯಂತೆ ಆಪ) 
ರಾಜಿತೆ. .. ಎಂಬೆಣ್ಬರುಂ ದಿಗ್ವನಿತೆಯರುಂ (ಆದಿಪು. ೭-೩ ವ). 
[ಸಂ. ಅಪರಾಜಿತಾ] 


೨೮೮ 


5 


ಅಪರಾವತಾರೆ 


ಅಪರಾತ್ರಿ (ನಾ). ೧. ಅಪರರಾತ್ರಿ (8). ೨. ರಾತ್ರಿಯಲ್ಲಿ ಅವೇಕಳೆ; 
ಆ ಪ್ರಚಂಡವಾದ ಮಳೆಯಿಂದ ಆ ಅಪರಾತ್ರಿಯ ಭೀಷಣತೆಯು 
ಮತ್ತಷ್ಟು ಹೆಚ್ಚುತ್ತಲಿದೆ (ಅಂಬಿಕೆ. ೩). [ಸಂ.) 

ಅಪರಾದಿತ್ಯ (ನಾ). ೧. ಪಶ್ಚಿಮ ದಿಕ್ಕಿನಲ್ಲಿರುವ ಸೂರ್ಯ. ೨. ಒಬ್ಬ 
ರಾಜನ ಹೆಸರು: ಜಲಧಿಯ ಸತ್ಕಾಶ್ರಯಬಲ ಜಲಧಿಯ ನಡುವಳುರ್ವ 
ಕೋಪಶಿಖಿಗಳ ನಡುವಿರ್ತಲೆವೊತ್ತಿದ ಪುಳ್ಳಿ ಯ ಪುಟುವೊಲಿರ್ದನತಿಚಕಿತ 
ಚಿತ್ತನಪರಾದಿತ್ಕಂ (ಗದಾಯು. ೧-೨೩). (ಆಪರ + ಆದಿತ್ಯ] 

ಅಪರಾದ್ರಿ (ನಾ). ಪಡುವಣ ಬೆಟ್ಟ; ಪಶ್ಚಿಮಗಿರಿ; ಅಸ್ತಾಚಲ: 
ಇನನಪರಾದ್ರಿಶಿಖರನಾದಂ (ಪುಷ್ಪಪು. ೮-೯೭). [ಅಪರ ಆದ್ರಿ) 


10] ಅಪರಾಧ (ನಾ). ೧. ತಪ್ಪು; ತಪ್ಪುಕೆಲಸ: ಅಪರಾಧಂಗಳನೆಯ್ದೆ 


20 


25 


35 


4೦ 


45 


ಮಾಣಿಸಿಯಜಸ್ರಂ ನಂಜಬಿಯ ೦ ತೊತ್ತುಗೊಂಡು (ನಂಬಿರ. ಆ-೨). 
೨. ದಂಡ; ಜುಲ್ಮಾನೆ: ಆತನು ತನ್ನ ತಪ್ಪಿಗಾಗಿ ಹತ್ತು ರೂಪಾಯಿ 
ಅಪರಾಧವನ್ನು ತೆತ್ತ (ರೂಢಿ). 
ಅಪರಾಧ ಕೊಡು ಎ ಜುಲ್ಮಾನೆಯನ್ನು ತೆರು; ದಂಡವ ನ್ನು 
ಕೊಡು: ಯಿದಕ್ಕೆ ತಪ್ಪಿದರೆ ಅರಮನೆ ಗುರುಮನೆಗೆ ಅಪರಾಧ ಕೊಡ 
ಬೇಕೂ(ಸೌಇಇ. 11-11, ೬೯೮-೩೨; 1691). ಅಪರಾಧ ತೆರು-ಜುಲ್ಮಾನೆ 
ಕೊಡು: ತಪ್ಪಿದವರು ಅಪರಾಧ ತೆರಬೇಕಾಗುತ್ತದೆ (ರೂಢಿ). [ಸಂ.] 
ಅಪರಾಧಂಗೆಯ್‌ (ಕ್ರಿ). ತಪ್ಪು ಮಾಡು; ತಪ್ಪುಕೆಲಸವನ್ನು 
ನಡೆಸು: ಇಂತಪ್ಪಪರಾಧಂಗೆಯ್ದುಂ ತಾನಲ್ಲದವೊಲೆಸೆವುದೀ ಶುಕಂ 
(ಕಾದಂಉ. ೭೧). [ಅಪರಾಧ * ಗೆಯ್‌ (ಆ ಕೆಯ್‌)] 
ಅಪರಾಧಕಾಣಿಕೆ (ನಾ). ಮಾಡಿದ ತಪ್ಪಿಗಾಗಿ ಕೊಡುವ ದಂಡದ 
ಹಣ. [ಅಪರಾಧ + ಕಾಣಿಕೆ) 
ಅಪರಾಧದ್ರವ್ಯ (ನಾ). ಅಪರಾಧ ಕಾಣಿಕೆ: *... ನಾನು ಮಾತಿಗೆ 
ತಪ್ಪುವ ಪಕ್ಷದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿನ್ನ ಮನಸ್ಸಿಗೆ ತೋರಿದಷ್ಟು 
ಅಪರಾಧದ್ರವ್ಯವನ್ನು ತೆಗೆದುಕೊಳ್ಳಬಹುದು? ಎಂದು ಹೇಳಿದನು 
(ಕವಿಕ. ೪). . [ಅಪರಾಧ * ದ್ರವ್ಯ] 
ಅಪರಾಧರತಿ (ನಾ). ತಪ್ಪುಮಾಡುವುದರಲ್ಲೇ ಆಸಕ್ತಿಯು ಳ್ಳ 
ವನು: ಬೋಧವಕ್ರೋಪಕ್ರಮಿಗಳಪರಾಧರತಿಗಳು ಸುಕೃತಧರ್ಮ 
ವಿರೋಧಿಗಳು (ಬಸಪು. ೪೦-೬೭). [ಅಪರಾಧ * ರತಿ] 
ಅಪರಾಧಸ್ಥ (ನಾ). ಅಪರಾಧವನ್ನು ಮಾಡಿದವನು; ತಪ್ಪಿತಸ್ಥ : 
[ಸಂ.] | 
ಅಪರಾಧಿ (ನಾ). ತಪ್ಪುಮಾಡಿದವನು: ದುರೋದರ ವ್ಯತಿಕರದೊಳ್‌ 
ಪರಾಭವಿಸಿ ಕೃಷ್ಣೆಯನುಯ್ದ ಪರಾಧಥಿಯೆಲ್ಲಿದಂ (ಗದಾಯು. ೬-೨೯); 
ಇಲ್ಲಿ ಬರುವ ಎಳೆಯ ಮಕ್ಕಳು ಅಪರಾಧಿಗಳಲ್ಲ (ರಂಗರೋ. ೫೬). 
(ಸೆಂ. ಅಪರಾಧಿನ್‌) 
ಅಪರಾಬ್ಧಿ (ನಾ). - ಅಪರಾಂಬುಧಿ: ಆಂದು ಮಾರ್ತ್ಕಂಡನಪರಾಬ್ಬಿ 
ಗಿಳಿಯಲ್ಕಿಂತೆ ನಡೆತಂದು (ನಂಬಿರ. ೧೭-೧೪೮). [ಅಪರ + ಅಬ್ಬಿ] 
ಅಪರಾರ್ಕ (ನಾ). - ಅಪರಾದಿತ್ಯು. [ಅಪರ + ಅರ್ಕ] 
ಅಪರಾರ್ಧ (ನಾ). ಎರಡನೆಯ ಅರ್ಧಭಾಗ; ಉತ್ತರಾರ್ಧ: ಸನ್ನು 
ತಮಪರಾರ್ಧಂ ಸಂಪನ್ನಶ್ಲಿಷ್ಟಾಕ್ಷರೋಪರಚಿತಮದೋಷಂ (ಕವಿರಾ. 
೧೨೯೬). [ಅಪರ * ಅರ್ಧ] 
ಅಪರಾವತಾರ (ನಾ). ಬೇರೊಂದು ಅವತಾರ; ಬೇರೆಯ ರೂಪ: 
ಕೇಳಿ ಕೃತಕೃತ್ಯನಾದೆಂ ಹರಿಧ್ವಂಸಮಂ ಭಾಳಾಕ್ಷನಪರಾವತಾರ ಹಲಗೆಯ 
ಗುರುವೆ (ವೀಕೈಪು. ೩-೧೨-೩) ; ವರಾಹ ಮಿಹಿರಾಚಾರ್ಯರ ಅಪರಾವತಾ 
ರವೇ ಆಗಿದ್ದರೆಂದರೆ ಅತಿಶಯೋಕ್ತಿಯಾಗಲಾರದು (ಕುರುಕಾ. ೧೯). 
(ಅಪರ * ಅವತಾರ] 


ಅಪರಾಶಾಕುಂಭಿ 


ಅಸರಾಶಾಕುಂಭಿ (ನಾ). ಪಶ್ಚಿಮದಿಕ್ಕಿನ ಆನೆ; ಅಂಜನ ವೆಂಬ 
ಹೆಸರಿನ ದಿಗ್ಗಜ: ಅಪರಾಶಾಕುಂಭಿ ಶುಂಭತ್ಯರಟತಟಿಗಳದ್ದಾನಸಂ 
ಭ್ರಾಂತ ಭೃಂಗಾಘಪಯೋದಾಲಂಜಿ °«. ರಾವಂ ಸುಳಿದುದು (ರಾಜಶೇ. 
೮-೯೩). (ಸಂ. ಅಪರಾಶಾಕುಂಭಿನ್‌] 

ಅಪರಾಶೆ (ನಾ). ಪಶ್ಚಿಮದಿಕ್ಕು: ಆಪರಾಶಾಪರ್ವತದಗ್ರದೊಳ್‌ ಕಲಾ 
ಪತಿಕಲೆ ಸಂಜೆ ಸರಿಯೆ ತೋರ್ಪವೊಲೆಸೆಗುಂ (ರಾಜಶೇ. ೧೦-೮೯). 

[ಸಂ. ಅಪರಾಶಾ] 

ಅಪರಾಹ್ನ, ಅಸರಾಹ್ನೆ (ನಾ). ನಡುಹಗಲಾದ ಮೇಲೆ ಸಂಜೆಯ 
ವಕೆಗಿನೆ ಕಾಲ; ಹಗಲಿನ ಉತ್ತರಭಾಗ : ಜ್ಯೇಷ್ಮಮಾಸದ ಸಿತ 
ಚತುರ್ದಶಿಯೊಳ್‌ ಭರಣೀನಕ್ಷತ್ರದೊಳಪರಾಹ್ನದೊಳ್‌ ಪರಮ 
ದೀಕ್ಷೆಯಂ ಕೆಯ್ಯೊಳ್ಳುದುಂ (ಶಾಂತಿಪು. ೧೧-೧೦೬ ವ). ಅಪರಾಹ್ನ: 
ಇಂದು ಅಪರಾಹ್ನ ಭೇಟಿಮಾಡಿ ಅವರೊಂದಿಗೆ ಭೋಜನ ಸ್ವೀಕರಿಸಿದರು 
(ಬೆಸಂಕ. ೧-೧ ; ೧೦-೨-೬೫). (ಸಂ. ಅಪರಾಹ್ಮ] 

ಅಪರಾಹ್ನ "ಅಪರಾಹ್ನ' ನೋ. 

ಅಪರಿಗ್ರಹ (ನಾ). ೧. ಪರಿಗ್ರಹೆ ಮಾಡದಿರುವುದು. ೨. [ಜೈನ] 
ಯಾರಿಂದಲೂ ಏನನ್ನೂ ದಾನವಾಗಿ ತೆಗೆದುಕೊಳ್ಳದಿರುವ ವ್ರತ; 
ಪಂಚಾಣು ವ್ರತಗಳಲ್ಲಿ ಒಂದು: “ ಅಪರಿಗ್ರಹವೆಂದರೆ ಜೀವ ಅಜೀವ 
ಬಾಹ್ಯ ಅಂತರ ಮೊದಲಾದ ಸಕಲ ವಸ್ತುಗಳನ್ನು ಪರಿತ್ಯಾಗಮಾಡು 
ವುದು” (ಹಿಂದಸಾ. ೮೮). [ಸಂ.] 

ಅಪರಿಚಿತೆ (ಗು). ೧. ಗುರುತಿಲ್ಲದ; ಪರಿಚಯವಿಲ್ಲದ. (ನಾ). 
೨. ಗುರುತಿಲ್ಲದವನು : “ನಗರದ ಒಳಗೆ ಅಪರಿಚಿತರಿಗೆ ರಾತ್ರಿಯಲ್ಲಿ 
ಪ್ರವೇಶವಿಲ್ಲ, ಅರುಣೋದಯದನವರೆಗೆ ಕಾದಿರಬೇಕು ? ಎಂದರು (ಮಣಿಸ. 
೩೮). (ಸಂ. 

ಅಸರಿಚ್ಛಿನ್ನ (ಗು). ೧. ಕತ್ತರಿಸದೆ ಇರುವ; ವಿಚ್ಛಿತ್ತಿಯಿಲ್ಲದ; 
ಎಡೆಬಿಡದ ; ನಿರಂತರವಾದ: ಉನ್ನತಾನಂದಾಶ್ರು ಸಲಿಲೋತ್ಪನ್ನ 
ವದನಾಂಬುಜದಿನಪರಿಚ್ಛಿನ್ನ ಗದ್ಗದಕೆಂಕದಿಂ ಕೈಮುಗಿದು ಕೀರ್ತಿಸಲು 
(ಬಸಪು. ೨-೨೨). ೨. ನಿರ್ಣಯವಾಗದ ; ಅಳತೆಗೆ ಸಿಕ್ಕದ. [ಸಂ.] 

ಅಸರಿಣತ (ಗು). ಪರಿಣತನಲ್ಲದ ; ಎಳಸಾದ ; ಬಲಿಯದ. [ಸಂ.] 

ಅಪರಿಣಾಮ (ಗು). ಪರಿಣಾಮವಿಲ್ಲದ; ಕೆಟ್ಟ ಪರಿಣಾಮ 
ವನ್ನುಂಟುಮಾಡುವ. "ಅಪರಿಣಾಮವಿಹಾರ' ಪರಾ. [ಸಂ.] 

ಅಪರಿಣಾಮನಿಹಾರ (ನಾ). ಕೆಟ್ಟ ಪರಿಣಾಮವನ್ನುಂಟುಮಾಡುವ 
ವಿಹಾರ, ಕ್ರೀಡೆ: ಈ ಖೇಚರನ ಹಾರಮಪಥ್ಕಾಹಾರದಂತೆಯುಮ 
ಪರಿಣಾಮವಿಹಾರದಂತೆಯುಮೆನಗಿನಿತು ಬೇಗಂ ಪ್ರಮೋದಸಂಹಾರಮಂ 
ಮಾಡಿದ ಕಾರಣಂ (ಶಾಂತಿಪು. ೨-೨೬ ವ). [ಅಸರಿಣಾನು * ವಿಹಾರ] 

ಅಸರಿತ್ರಾಣ (ಗು). ೧. ರಕ್ಷಣೆಯಿಲ್ಲದ: ಸರ್ವಾಶುಚಿ ನಿದಾನಮುಂ 
ಅನಿತ್ಯಮುಂ ಅಸರಿತ್ರಾಣಮುಂ ಅಕ್ಕುಂ ಈ ತನುವೆಂದು (ತತ್ತ್ವಪ್ರ 
೩೩೬). (ನಾ). ೨. ರಕ್ಷಣೆಯಿಲ್ಲದಿರುವುದು. (ಸಂ. 

ಅಪರಿಪಕ್ಟ (ಗು). ೧. ಚೆನ್ನಾಗಿ ಬೇಯದಿರುವ. ೨. ಪಕ್ಚವಲ್ಲದ; 
ಹದಕ್ಕೆ ಬಾರದ; ಪರಿಣತವಲ್ಲದ : ಹೀಗೆ ತನ್ನ ಅಸರಿಪಕ್ಟವಾದ ಮನ 
ಸ್ಸಿನ ಉದ್ವೇಗದ ಎಳೆತ ಒಂದು ಕಡೆಯಲ್ಲಿ (ಶಾಂಪಜೀ. ೧೦೫). [ಸಂ.] 

ಅಪರಿಸಾತ್ರ (ನಾ). [ನಾಟ್ಯ] ಒಂದು ಬಗೆಯ ನೃತ್ಯಭೇದ : ತಾಂಡವ 
ನಾಟ್ಕ, ನೃತ್ತ, ಲಾಸ್ಯ... ಅಪರಿಪಾತ್ರ ...ಎಂಬ ದಶವಿಧ ಪಾತ್ರಂಗಳಂ 
ಬೀಜ (ವಿವೇಕ. ೨೩೯). ([ಸಂ.] 

ಅಪರಿಭಿನ್ನ (ಗು). ಭಿನ್ನವಾಗದ ; ಒಡೆಯದ : ಅಸರಿಭಿನ್ನಾಂತಶ್ಲಕ್ಷ 
ಶ್ಲಿಷ್ಟ ಸಂಫಿನಿಕಾಂತರಸುಸನ್ನಿ ವಿಷ್ಟಸುಸಂವೃತ್ತಾಂತರರ್ಧಚಂದ್ರಾಕಾರವಿಂ 
ಶತಿನಖನುಂ (ಆದಿಪು. ೧೨-೫೬ ವ). [ಸಂ.] 


ನ 


5 


ಬು 


0 


30 


35 


45 


ಅಪರೋಕ್ಷ 


ಅಪರಿಮಿತ (ಗು). ಮಿತಿಯಿಲ್ಲದ; ಅಳತೆ ಮಾರಿದ; ಎಲ್ಲೆಯಿಲ್ಲದ : 
ಕೈಕೊಂಡತ್ತಪರಿಮಿತರಾಗಮೆರ್ದೆಯಂ (ಕವಿರಾ. ೨-೨೦). [ಸೆಂ.] 

ಅಪರಿಮೇಯ (ಗು). ಅಳತೆಮಾಡಲು ಶಕ್ಯ್ಕವಿಲ್ಲದ; ಅಳತೆಗೆ 
ಮಾರಿದ: ಅಪರಿಮೇಯಮೆ ದೋಷಗುಣೌಘಮಿಂತುಪಚಿತಕ್ರಮ 
ದಾರಯೆ ಕಾವ್ಯದೊಳ್‌ ವಿಪುಳವೃತ್ತಿಯೊಳೊಂದಿರೆ ಪೇಟಕ್ತಿಂ (ಕ ಎರಾ. 
೩-೧೪೨). (ಸಂ. 

ಅಪರಿನರ್ತ್ಯ (ಗು). ಬದಲಾಯಿಸಲು ಸಾಧ್ಯವಿಲ್ಲದ. [ಸಂ.] 

ಅಪರಿಶುದ್ಧ (ಗು). ಪರಿಶುದ್ಧವಲ್ಲದ ; ಅಶುಚಿಯಾದ: ಆರ್ಯ 
ಪುತ್ರನ ಹಾಗಿಲ್ಲವಲ್ಲಾ ! ಇವನಾವನು, ಕಟ್ಟಿದ ರಕ್ಷೆಯಿಂದ ಮಂಗಳಾಂಗ 
ನಾದ ನನ್ನ ಮಗನನ್ನು ಮುಟ್ಟ ಅಪರಿಶುದ್ಧನನ್ನು ಮಾಡುವನು(ಶಾಕುಂತ. 
೧೦೯-೫). ([ಸಂ. 

ಅಪರಿಹಾರ್ಯ (ಗು). ಪರಿಹರಿಸಲು ಸಾಧ್ಯವಿಲ್ಲದ; ತಪ್ಪಿಸಲಾಗದ : 
ಯೋಚಿಸಿದಂತೆಲ್ಲ ಪ್ರಶ್ನೆಗಳು ಹಿಂಡು ಹಿಂಡಾಗಿ ಅವ ನ ಮನಸ್ಸಿನಲ್ಲಿ 
ಮೂಡಿ ಅವು ಅಪರಿಹಾರ್ಯವೆಂಬಂತೆ ಕಂಡುವು (ಪುನರು. ೨೬೭). [ಸಂ.] 

ಅಪರೀಕ್ಷ್ಯ (ಗು). ಪರೀಕ್ಷೆ ಮಾಡಲಾಗದ; ಪರೀಕ್ಷಿಸಬಾರದ: 
ಮಾಯೆಯಂತಪರೀಕ್ಷ್ಯ ಸತ್ತ್ವದೀಕ್ಷ್ಯಕೃತಿ (ಮಂಕುಕ. ೧೪೪). [ಸೆಂ.] 

ಅಪರುದ್ಧ (ಗು). ೧. ನಿವಾರಿಸಿದ. ೨. ತಡೆಗಟ್ಟಿದ; ತಡೆಯಲ್ಪಟ್ಟ : 
ಅಘಮೂಲೋದ್ಧರಣಂಗೆಯ್ವವೊಲಪರುದ್ಧಾಸ್ರವನಾತ್ಮಕೇಶತತಿಯಂ 
ಪದಂ (ಶಾಂತಿಪು. ೧೧-೧೦೪). (ಸಂ. 

ಅಪರೂಪೈೆ, ಅಪರೂಪು, ಅಪುರೂಪು (ಗು). ೧. ಅಪೂರ್ವವಾದ; 
ಸಾಮಾನ್ಯವಾಗಿ ದೊರೆಯದ ; ವಿರಳವಾದ : ಅಭಿಜ್ಞನಾದ ಮಹಾ 
ಮಂತ್ರಿಯು ಅಪರೂಪವೆಂತ ಅರಿಯಬೇಕು (ಕಥಾಮಂ. ೪-೭೬); 
“ತುಷಾರ ನಗರದಲ್ಲಿ ಕುಲೀನೆಯರಾದ ಕನ್ನೆಯರು ಅಪರೂಪವಲ್ಲ... 
ಎಂದು ಉತ್ತರ ಕೊಟ್ಟಿನು (ಆರ್ಯಕ. ೮೪). (ನಾ). ೨. ಅಪೂರ್ವತೆ; 
ವಿರಳತೆ: ಪಾ ್ರ್ರಾಣದಂಗಸಖನಿಂದು ತಾನು ಬಂದನಪರೂಪದಿಂದಲೆ 
(ಕುಚೀಲೋ. RE ಅಪರೊಪು: ೧. (ಕ). ಅಪುರೂಪು: ೧. ಇಂದು 
ಪರ್ವವು ಲಕ್ಷ್ಮೀವಾಸರವೆಂದು ಅಪುರೂಪಾದ ಭಕ್ಷವ ಸುಂದರದಿ ವಿರಚಿ 
ಸುವರವನೀಸುರರು (ಜಿನಭಾ. ೧೬-೪). [ಆ ಸೆಂ. ಅಪೂರ್ವ] 

ಅಪರೂಪ, (ಗು). ೧. ರೂಪವಿಲ್ಲದ. ೨. ರೂಪಗೆಟ್ಟ. [ಸಂ.] 

ಅಪರೂಪದರ್ಶನ (ನಾ). ಎಷ್ಟೋ ಕಾಲದ ಮೇಲೆ ಆದ ಭೇಟ; 
ಅಪೂರ್ವವಾದ ಭೇಟಿ. [ಅಪರೂಪ್ಮ * ದರ್ಶನ] 

ಅಸರೂಪದಿನ (ನಾ). ಎಷ್ಟೋ ಕಾಲಕ್ಕೊಮ್ಮೆ ಒದಗುವ ದಿವಸ; 
ಅಪೂರ್ವವಾದ ದಿವಸ: ಇಂತಹ ಅಪರೂಪದಿನಗಳಲ್ಲಿ ಪ್ರಭುಗಳೂ 
ಇವರ ಸಂಗಡ ಸೇರಿ, ಪಾದಚಾರಿಗಳಾಗಿ ಬೆಟ್ಟಗುಡ್ಡಗಳನ್ನು ಹತ್ತಿ 
ಇಳಿದು, ಅರಣ್ಯಗಳಲ್ಲಿ ಸಂಚರಿಸಿ (ಶಾಂತಲಾ, ೧೨೨). 

[ಅಪರೂಪ್ಮ + ದಿನ] 

ವಾಗಿ ದೊರೆಯದ ವ್ಯಕ್ತಿ. [ಅಪರೂಪ್ಮ * ಮನುಷ್ಯ) 

ಅಪರೂಪು "ಅಪರೂಪ? ನೋ. 

ಅಪರೂಪುತನ (ನಾ). ಅಪೂರ್ವವಾಗಿರುವುದು; ಸಾಮಾನ್ಯವಾಗಿ 
ದೊರೆಯದಿರುವಿಕೆ. [ಅಪರೂಪು (ಆ ಅಪರೂಪ) * -ತನ] 

ಅವೇಶ (ಗ). ೧. ಪರೋಕ್ತವಲ್ಲದ ; ಇಂದ್ರಿಯಗಳಿಗೆ ಗೋಚರಿ 
ಸುವ; ಪ್ರತ್ಯಕ್ಷವಾದ. (ನಾ). ೨. ಸಾಕ್ಷಾತ್ಕಾರ: ಅರ್ಣವವ 
ಕಣ್ಣಿಂದೆ ಕಂಡ "ಚಿರಗಾದೀತೆ ವರ್ಣನೆಯನೋದಿದೊಡೆ, ತೆರೆಯನೆಣಿಸಿ 
ದೊಡೆ ? ಪೂರ್ಣವಸ್ತು ಗ್ರಹಣವಪರೋಕ್ಷದಿಂದಹುದು ನಿರ್ಣಯ ಪ್ರತ್ಮಕ್ಷ 
(ಮಂಕುಕ. ೬೮೮). ([ಸಂ.] 


19 


ಅಪರೋಕ್ಷಜ್ಞಾನ ೨೯೦ 
ಅಪರೋಕ್ಷಜ್ಞಾನ (ನಾ). ಮನಸ್ಸಾಕ್ಷಾತ್ಕಾರದಿಂದ ಪಡೆದ ಜ್ಞಾನ: 
ಅಪರೋಕ್ಷಜ್ಞಾನವು ಅತಿಸರಿಪಕ್ವ ಭಕ್ತಿಯೋಗಕ್ಕೆ ಸಾಧನವು (ಗೀತಾಸಂ. 
೧೪೦). [ಅಸರೋಕ್ಷ* ಜ್ಞಾನ] 
ಅಪರೋಕ್ಷಜ್ಞಾನಿ (ನಾ). ಅನರೋಕ್ಷಜ್ಞ್ಯಾನವುಳ್ಳವನು. 
[ಸಂ. ಅಪಕೋಕ್ಷಜ್ಞಾನಿನ್‌] 
ಅಪರೋಕ್ಸಾನುಭೂತಿ (ನಾ). ಅಪರೋಕ್ಷವಾದ ಅನುಭವ. 
[ಅಪಕೋಕ್ಷ 4+ ಅನುಭೂತಿ] 
ಅಪರ್ಣ (ಗು). ಎಲೆಯಿಲ್ಲದ. "ಅಪರ್ಣಾನ್ವಿತ' ಪರಾ. [ಸಂ.] 
ಅಪರ್ಣಾನ್ಸಿತ (ಗು). ೧. ಪಾರ್ವತಿಯೊಡನೆ ಕೂಡಿದ. ೨. ಎಲೆ 
ಯಿಲ್ಲದ. ೧, ೨: ಆ ಮಹಾವನಂ ... ಸ್ಥಾಣುನಿವಸನಮಾಗಿಯುಂ 
ಅಪರ್ಣಾನ್ವಿತಮಲ್ತು (ಚಂದ್ರಪು. ೫-೫೨ ವ). 
" [ಸೆಂ (ಅಪರ್ಣಾ + ಅನ್ವಿತ, ಅ-4 ಪರ್ಣ + ಅನ್ವಿತ)] 
ಅಪರ್ಣಿ (ನಾ). (ತಪಸ್ಸಿನ ಸಮಯದಲ್ಲಿ) ಎಲೆಗಳ ಆಹಾರವನ್ನು 
ಕೂಡ ತೊರೆದವಳು ; ಪಾರ್ವತಿ: ಮಹಾವಟಿವೃಕ್ಷದ ಕೆಳಗೆ ವಿಪುಳ 
ತಪದಿಂಡೆ ಅಪರ್ಣೆಯೊಪ್ಪುತ್ತುಮಿರೆಯಿರೆ (ಗಿರಿಕ. ೯-೫೮ ವ). 
[ಸಂ. ಅಪರ್ಣಾ] 
ಅಪರ್ಯಂತ (ಗು). ಮೇರೆಯಿಲ್ಲದ; ಎಲ್ಲೆಯಿಲ್ಲದ: ಇಂತುಪಮಾ 
ಕ್ರಮಮನಪರ್ಯಂತ ಗುಣಗಣಮನಆಕದು ಪೇಟಕ್ಷಿ ಕವೀಶರ್‌ (ಕವಿರಾ. 
೩-೯೦). [Ao.] 
ಅಪರ್ಯಾಪ್ತ (ಗು). ೧. ಸಾಲದ; ತಕ್ಳಷ್ಟಿಲ್ಲದ. (ನಾ).೨. ಸಮರ್ಥ 
ವಾದದ್ದು: ಭಾನಕ್ಕೆ ಭಾಷೆ ಅಸರ್ಯಾಪ್ತವಲ್ಲ (ಸಮಾಲೋ. ೩೮). 
೩. [ಜೈನ] ತನ್ನ ಶಕ್ತಿಯು ಪೂರ್ಣಗೊಳ್ಳಲಿಕ್ಕೆ ತಕ್ಕಷ್ಟು "ದ್ರವ್ಯ? 
ವನ್ನು ಸ್ಟೀಕರಿಸದಿರುವುದು : ಸಕಾಲದಲ್ಲಿ ಹೆರಿಗೆಯಾಗದೆ ಹೊಟ್ಟಿ 
ಯಿಂದ ಹೊರಬೀಳುವ ಭ್ರೂಣವೂ ಅಪರ್ಯಾಸ್ತವೆನಿಸುತ್ತದೆ (ಚೈನಪ. 
೨೯೪). ೪. ಮೇರೆಯಿಲ್ಲದ ; ಎಲ್ಲೆಯಿಲ್ಲದ. [ಸಂ.] 
ಅಪರ್ಯಾಪ್ತಕೆ (ನಾ). - ಅಪರ್ಯಾಪ್ತ ೩: ಆ ನರಕಂಗಳೇಲಟಂ 
ಕೆಳಗೆ ನಿತ್ಯನಿಗೋದಮೆಂಬ ನರಕಮಿರ್ಪುದು ಅಲ್ಲಿ ಸೂಕ್ಷ ಒಬಾದರ 
ಪರ್ಯಾಪ್ತಕಾಪರ್ಯಾಪ್ತಕ ಭೇದದಿಂ ಸೂಕ್ಷ್ಮ ವನಸ್ಪತಿ ಕಾಯಂಗಳ್‌ 
. *, ಸಾಯುತ್ತುಂ ಫುಟ್ಟುತ್ತುಮಿರ್ಕುಂ (ಮಲ್ಲಿಪು. ೧೩-೧೫೪). [ಸೆಂ.] 
ಅಪರ್ಯಾಸ್ತಿ (ನಾ). ೧. ಅಸಂಪೂರ್ಣತೆ. ೨. [ಜೈನ] (ಆಹಾರಾದಿ 
ಗಳನ್ನು ಸ್ವೀಕರಿಸಲು) ಶಕ್ತಿಯಿಲ್ಲದಿರುವಿಕೆ; ಅಸಾಮರ್ಥ್ಯ: ಅಪ 
ರ್ಯಾಪ್ತಿನಾಮಕರ್ಮ : ಇದರಿಂದ ಪರ್ಯಾಸ್ತಿಗಳು ಪೂರ್ಣವಾಗದೆ 
ಇರುವುವು (ಜೈನಪ. ೩೭೬). [ಸಂ.) 
ಅಸಲಗ್ಗ (ನಾ). ಕೆಟ್ಟ ಲಗ್ನ; ಅಶುಭವಾದ ಗಳಿಗೆ (8). [ಸಂ.] 
ಅಪಲಪನ (ನಾ). - ಅಸಲಾಪ. "ಅಪಲಪಿಸು? ಪರಾ. [ಸಂ.] 
ಅಸಲಪಿಸು (ಕ್ರಿ). ೧. ಉಂಟಾದುದನ್ನು ಇಲ್ಲವೆನ್ನು; ಇಲ್ಲದ್ದನ್ನು 
ಉಂಟಿನ್ನು : ಫೆಣತೊಂದು ವಸ್ತುವಿನ ಧರ್ಮಮನಾರೋಪಿಸಿ ಪೇಟ್ವುದ 
ರ್ಕಾಗಿ ಮುನ್ನಿರ್ಪ ಧರ್ಮಮನಪಲಪಿಸುವುದು ಶುದ್ಧಾಪಹ್ನವಾಲಂಕಾರ 
ಮೆನಿಪುದು (ಅಪ್ರತಿ. ೪೬-೧೮) ; ಇರುವುದನ್ನು ಇಲ್ಲವೆಂದು ಅಪಲಪಿಸುವು 
ದುಂಟು (ಭಾರಮಾ. ೩೦೩) ; ಉತ್ತರವನ್ನು ಹೇಗೆ ಅಪಲಪಿಸಿ ಹೇಳೋಣ 
ವೆಂದು ದೊಂಬ ತನ್ನ ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ನಿಂತಿರಲು 
(ಅದೂಟ. ೧೭೯). ೨. ನಿರಾಕರಿಸು: ಈ ಸೇನೆಗೆ ಆರು ಅಪಲಪ್ಸಿ£ ಪಿಸಿ3 
ದವರು ದೇವರ ಪಾದಕ್ಕೆ ತಪ್ಪಿದವರು (ಎಕ. ೪1, ಕಡೂರು.೧೪-೮ ; 7). 
[ಅಸಲಪನ * -ಇಸ್ಕು] 
ಅಪಲಾಪ (ನಾ). ೧. ತಪ್ಪುಮಾತು; ಉಂಟಾದುದನ್ನು ಇಲ್ಲವೆನ್ನು 
ವುದು; ಇಲ್ಲವಾದುದನ್ನು ಉಂಟಿನ್ನುವುದು; ಅಸತ್ಯು; ಮುಚ್ಚು 


ಟಂ 


0 


35 


45 


ಲಾ 
ಮ 


ಅಪವರ್ಗಪದ 


ಮರೆಯ ಮಾತು: ಯಾರಾದರೂ ತನ್ನ ಅಪಲಾಪವನ್ನು ಕೇಳಿದರೋ 
ಎಂದು ಸುತ್ತಲೂ ನೋಡಿದ (ಚೀನಾಬಾ. ೧೫೨). ೨. ಅರ್ಥವಿಲ್ಲದ 
ಮಾತು. "ಅಪಲಾಸಿಸು' ಪರಾ. 
ಅಪಲಾಪಮಾಡು - ಅಸತ್ಯವನ್ನು ಹೇಳು ; ಸುಳ್ಳಾಡು: ಮಂಡ 
ಲೇಶ್ವರನಿಗೆ ಕಳುಹಿಸಿದ ಪ್ರತ್ಯುತ್ತರದಲ್ಲಿ ಆಸಲಾಪಮಾಡಿದ ದೋಷ 
ವೊಂದು (ಶ್ರೀರಾಯ. ೨೩೯). [ಸಂ.] 
ಅಪಲಾಪಗೊಳಿಸು (ಕ್ರಿ). ಇರುವುದನ್ನು ಇಲ್ಲವಾಗಿಸು; ಬಚ್ಚಿಡು; 
ಇಲ್ಲವೆನ್ನು: ನಿಷ್ಕವ-ಎ ಅಪಲಾಪಗೊಳಿಸುವಿಕೆ (ಸಿದ್ಧಾಂತಿ. ಕಿ). 
ಅಪಲಾಪಿಸು ಹೋ. [ಅಪಲಾಪ + ಕೊಳ್‌, + -ಇಸ್ಕು] 
ಅಪಲಾಪನ (ನಾ). - ಅಪಲಾಪ ೧. : ಕಾಪುರುಷನೇ ಧೂರ್ತನೇ 
ಅಪಲಾಪನಾಲಾಪನೆ ದುರುಳನೇ (ಬಸಪು. ೪೫-೨೨). [ಸೆಂ.] 
ಅಪಲಾಪನೆ (ನಾ). - ಅಪಲಾಪ ೧. : ಪಾಪಕರ್ಮವೆ ಧರ್ಮವುಲಿವಪ 
ಲಾಪನೆಯೆ ಜಪವಾಡುವದುರಾಲಾಪನೇ ಮಂತ್ರವು ನಿನಗೆ (ಬಸಪು. 
೪೧-೯). [ಸೆಂ. ಅಪಲಾಪನಾ] 
ಅಪಲಾಪಿಸು (ಕ್ರಿ). ೧. ಇರುವುದನ್ನು ಇಲ್ಲವೆನ್ನು; ಇಲ್ಲವಾದು 
ದನ್ನು ಉಂಟಿನ್ನು; ಸುಳ್ಳು ಹೇಳು : ನೆತ್ತದಲಿ ಭಕ್ತಂಗೆ ಹಿರಿದಹ 
ವಿತ್ತಮಂ ಸೋಲ್ತೀಯಲೊಲ್ಲದೆ ಕೃತ್ತಿಧರನದೆಯಿದೆಯೆನುತ್ತ ಪಲಾಪಿಸುವು 
ದರಿದು (ಬಸಪು. ೪೪-೬೧) ; ಶಪಥವ ಗೆಯ್ದುದನಪಲಾಪಿಸುವುದಿದು ನೃಪ 
ಧರ್ಮವೇನೋ ನರೇಂದ್ರ (ಶಾಕುಂತ. ೬೮ ಅಡಿಟ). ೨. ಅರ್ಥವಿಲ್ಲದ 
ಮಾತುಗಳನ್ನು ಆಡು; ಕೂಗಿಕೊಳ್ಳು : ಪೋಪನಲ್ಲಿಯೆ ನಿಲುವನೈದ 
ಪಲಾಪಿಸುವ [ಪಾಠಾಂ. ಸುತ] ಮರುಳಾದ ತೆಜದಿಂದಾ ಪೊಳಲನಾತಂ 
ಪೊಜಮಡುವ ನೋಡುವನು ಮತ್ತೆ (ಬಸಪು. ೪೫-೩೩). 
[ ಅಪಲಾಪ + - ಇಸ್ಕು] 
ಅಪಲಿಖಿತ (ನಾ). ತಪ್ಪು ಬರವಣಿಗೆ: ಕಾಂಚಿಯದದು ಎಂಬುದು 
ಕಾಂಚಿಯ ದಾಮ ಎಂಬುದರ ಅಪಲಿಖಿತನಿರಬಹುದು (ಕನ್ನನಿ. ೧೯೪). 
[ಸಂ.] 
ಅಪಲೆ (ಅ). (ಉಕ) ಅಂತೆ; ಹಾಗೆ: ನಾ ಮಾಡಿದ ಕೆಲಸದಪಲೆ ಮಾಡು 
(ರೂಢಿ). [2] 
ಅಪವರಕೆ (ನಾ). ೧. ಕೊಠಡಿ; ಗರ್ಭಗೃಹ; ಒಳಮನೆ: «ಅಪ 
ವರಕಂ, ಗರ್ಭಗೃಹಂ - ಈ ೨ ಓವರಿ? (ಹಲಾಯು. ೪೯-೧೩೭). 
೨. ವಾತಾಯನ; ಗವಾಕ್ಷದ ರಂಧ್ರ. ([ಸಂ.) 
ಅಪವರ್ಗ (ನಾ). ೧. ತೊರೆಯುವುದು ; ಬಿಡುವುದು; ತ್ಯಾಗ: 
೨. ಮೋಕ್ಷ; ಬಿಡುಗಡೆ: ಭವ್ಯಜನಕೆಲ್ಲಂ ಶಾಂತಿಮಿಚ್ಛಂತಿ ಸಾಧವ 
ಎಂಬುತ್ತಮಸಾಧುವರ್ಗಮೆ ನೆರಂ ಸ್ವರ್ಗಾ ಪವರ್ಗಂಬರಂ( ಅಜಿಪು.೧-೫); 
ಎರವಹುದೆ ಸ್ವರ್ಗಾಪವರ್ಗದ ಸಿರಿಯದೆಂಬುದನಜಕಿದು ನಡೆವಂಗರಿದೆನಿ 
ಸುವದದಾವುದೈ (ಕುವ್ಯಾಉ. ೪-೬೭). ೩. ಕೆಲಸದ ಪೂರೈಕೆ ; 
ಕಾರ್ಯದ ಸಮಾಪ್ತಿ. ೪. ನಿಯಮಕ್ಕೆ ಹೊರತಾದುದು; ವರ್ಗಕ್ಕೆ 
ಸೇರದುದು. ಹ. ಪವರ್ಗಕ್ಕೆ ಸೇರದ ಅಕ್ಷರ; ಪವರ್ಗದ ಅಕ್ಷರ 
ವಿಲ್ಲದೆ ಇರುವ ಶಬ್ದ ಅಥವಾ ವಾಕ್ಯ. ೬. ಎಸೆಯುವುದು; 
ಎಸುಗೆ. ೩. ದಾನ; ಕೊಡುಗೆ. 
ಅಪವರ್ಗವಾಗು - ಸಾಯು; ಕೊನೆಗಾಣು (?) : ಅಲ್ಲಿ ನಾನಾ 
ವಿಕಾರಂಗಳಾದಾವು ಎಪ್ಪತ್ತೇಳು ದುರ್ಗದವರು ಅಪವರ್ಗವಾದಾರು 
(ಕಾಲಸಂ. ಆ). ([ಸಂ.) 
ಅಪವರ್ಗಪದ (ನಾ). ಮೋಕ್ಷಪದವಿ: ಶತಬಳನಂ ಸಹಸ್ರಬಳ ಖೇಚರ 
ನಿಟ್ಟು ತಪೋನಿಯೋಗ ನಿಶ್ಚಿತಮನನಾಗಿ ಸಂದನಪವರ್ಗಪದಕ್ಕೆ (ಆದಿಪು. 


೨-೧೯). [ಅಪವರ್ಗ + ಪದ] 


ಅಪವವರ್ಗಮಾರ್ಗ ೨೯೧ ಅಸಶಬ್ದ 


ಅಪವರ್ಗಮಾರ್ಗ (ನಾ). ಮೋಕ್ಷಮಾರ್ಗ : ಬೋಧಿಪದದೊಳ್‌ ನಿಲ ಅಸವಾದವಾಗು - ನಿಯಮಕ್ಕೆ ಹೊರತಾಗು, ಬೇರೆಯಾಗು: 
ಲೆಂದಪವರ್ಗಮಾರ್ಗದಗ್ರೇಸರನಾಗಲೆಂದು ಬಗೆದು (ಶಾಂತಿಪು. ೯-೬೦) ; ಮಕ್ಕಳ ಜಗತ್ತಿಗೆ ತಾಯಿಯಾಗಿ, ಕುಟುಂಬದ ಕೇಂದ್ರವಾಗಿರುವ 
ಮುನಿಕುಂಜರಂ ತದೇಕಾಂತದಿನಿಂತಪವರ್ಗಮಾರ್ಗದೊಳ್‌ ನಡೆದು ಮಹಿಳೆಯೂ ಇವಕ್ಕೆ ಅಪವಾದವಾಗಿಲ್ಲ (ಕರ್ಣಾಟ. ೧). [ಸಂ.1 
( ಸುಕುಮಾ. ೪-೩). [ಅಪವರ್ಗ * ಮಾರ್ಗ] ಅಪವಾರಣ (ನಾ). ೧. ಮುಚ್ಚು ; ಮರೆ; ಆವರಣ. ೨. ಮುಚ್ಚಿಡು 
ಅಪವರ್ಗಲಕ್ರ್ಮಿ (ನಾ). ಮೋಕ್ಷಶ್ರೀ; ಮೋಕ್ಷ ಸಂಪತ್ತು: ಸಂಸಾ| 5| ವುದು; ಮರೆಸಿಡುವುದು. ೩. ಅಂತರ್ಧಾನ; ಮರೆಯಾಗುವುದು. 
ರಮಂ ದಾಂಟುವೂರ್ಜಿತಪುಣ್ಯಂಗಪವರ್ಗಲಕ್ಷ್ಮಿವರೆಗಂ ಸಂಸಾರಸಾರೋ ೪. ನೆವ: “ವ್ಯ ವಧಾನಮಪವಾರಣಂ ತಿರೋಧಾನಮೆನೆ ನೆವನಕ್ಕುಂ * 
ದಯೋದಿತ ಮಾಣಿಕೃಜಿನಸ್ತವಾವಳಿ ಜಯಂ (ಆದಿ. ೧೬-೧೦). (ಮಂಗರಾ. ೧೨೫-೧೩). [ಸೆಂ.] 
[ಅಪವರ್ಗ + ಲಕ್ಷ್ಮಿ] ಅಪವಾರಿತ (ಗು). ೧. ಮುಚ್ಚಲ್ಪಟ್ಟ; ಮರೆಮಾಡಿದ. (ನಾ). 
ಅಪವರ್ಗಸಂಪತ್ತು (ನಾ). - ಅಪವರ್ಗಲಕ್ಷಿ: ಅಪವರ್ಗಸಂಪ ೨. ಅಂತರ್ಧಾನವಾದ ವಸ್ತು. ೩. [ನಾಟ್ಯ] ರಹಸ್ಯವಾಗಿ ಮಾತ 


ದ್ವಿಳಾಸಿನೀ ಲಲಾಮನು . . . ಎನಿಸಿದೀ ತ್ರಿಭುವನೈ ಕಛೂಷಣವಿಳಾಸಂಗೆ |10 ನಾಡುವುದು : “ಅಪವಾರಿತಂ ಹಿಂದಕ್ಕೆ ತಿರುಗಿಕೊಂಡು ಗುಟ್ಟುಮಾತ 
(ಪುಸ್ಪಪು. ೧೧-೬೨ವ). [ಅಪವರ್ಗ + ಸಂಪತ್ತು] ನಾಡುವುದು ? (ಕೈಪಿಡಿ. ೨೦೭). [ಸಂ.] 
ಅಪವರ್ಜನ (ನಾ). ೧. ಬಿಡುವುದು; ತೊರೆಯುವುದು; ತ್ಯಾಗ. ಅಪವಾಹ (ನಾ). ೧. ದೂರ ಒಯ್ಯುವುದು. ೨. ಕಳೆಯುವುದು; 
೨. ದಾನ; ಕೊಡುಗೆ; ದತ್ತಿ. ೩. ಮೋಕ್ಷ. ೪. ವಾಗ್ದಾನವನ್ನು ವ್ಯವಕಲನ. ೩. [ಛಂದ] ಒಂದು ಪಾದದಲ್ಲಿ ಇಪ್ಪತ್ತಾರು ಅಕ್ಷರ 
ನೆರವೇರಿಸುವುದು; ಖುಣ ತೀರಿಸುವುದು. [ಸಂ.] ಗಳುಳ್ಳ ಸಮವೃತ್ತದ ಹೆಸರು: *ಅಪವಾಹಂ - ಮನನನ ನನನ 
ಅಪವರ್ತನ (ನಾ). ೧. ತೆಗೆಯುವುದು ; ಒಂದೆಡೆಯಿಂದ ಮತ್ತೊಂ|15| ಸಗಗಂ” (ಛಂದೋಂಬು, ಕಿ. ೨-೨೨೫ ಅಡಿಟ). [ಸೆಂ] 
ದೆಡೆಗೆ ಒಯ್ಯುವುದು. ೨. ಕಸಿದುಕೊಳ್ಳುವುದು. ೩. ಸಂಗ್ರಹೆ ಅಪವಿತ್ರ (ಗು). ಅಶುದ್ಧವಾದ ; ಮೈಲಿಗೆಯಾದ : ಅಪವಿತ್ರನುಡಿಯ 
ಮಾಡುವುದು. ೪. [ಗಣಿತ] ಭಾಜ್ಯದಲ್ಲಿ ಸೇರಿರಬಹುದಾದ ಗುಣ್ಯ | ನುಡಿವ ಸೂತಕವೇ ಪಾತಕ (ಬಸವ. ೭೬೯) ; ವೃಕ್ತಿಯಾಗಲೀ, ಮದು 
| 


ಗುಣಕಗಳ ವಿಂಗಡಣೆ; ಭಾಜ್ಯವನ್ನು ನಿಶ್ಶೇಷವಾಗಿ ಭಾಗಿಸತಕ್ಕು ವೆಯ ಸಂಬಂಧವಾಗಲೀ ಒಮ್ಮೆ ಅಪವಿತ್ರವಾದರೆ ಅ ಜೀವನದಲ್ಲಿ ಮತ್ತೆ 
ಸಂಖ್ಯೆ. ಉದಾ ಹದಿನೈದಕ್ಕೆ ಐದು ಮತ್ತು ಮೂರು ಅಪ ಆದು ಪವಿತ್ರವಾಗಲಾರದು (ನಿಶೆಉ. ೨೩೮). [ಸಂ.] 
ವರ್ತನಗಳು : ಎರಡು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ |20| ಅಪನಿದ್ಧ (ಗು). ೧. ನಿರಾಕರಿಸಲ್ಪಟ್ಟ; ಕಡೆಗಣಿಸಿದ; ಪರಿಹರಿಸಲ್ಪಟ್ಟ: 


ವನ್ನು ಕಂಡು ಹಿಡಿಯುವ ಕ್ರಮವು ಯೂಕ್ಲಿಡ್ಡನಿಂದ ಬಂದಿತೆಂದು ನಂಬ | 4... ಅಪನಿದ್ಧಂ, ಪರಿಹೃತಂ - ಈ ೭ ಪರಿಹರಿಸಲ್ಪಟ್ಟುದು ? (ಹಲಾಯು. 
ಲಾಗಿದೆ (ಗಣಿಚ. ೩೪). [ಸಂ.] ೧೧೭-೧೮). ೨. ಸರಿಯಾಗಿ ರಂಧ್ರವನ್ನು ಕೊರೆಯದ ; ಚೆನ್ನಾಗಿ 
ಅಪವರ್ಶಿಸು (ಕ್ರಿ). ೧. ಹೋಗಲಾಡಿಸು; ದೂರಮಾಡು : ಗಂಡು ಚುಚ್ಚದ. (ನಾ). ೩. ನಾಟ್ಯದಲ್ಲಿ ಒಂದು ನಿಲವಿನಭಂಗಿ. [ಸಂ.] 


ಗೆಯ್ಯದಿಆತಿವಿಟ್ಟಗೆ ಜಟ್ಟಿಗನಾಗಿ ಬಾಟ್ಟುದತ್ಯುತ್ತಮ ಪಕ್ಷಮಾಂತೊಡಪ| | ಅಪವೃಜಿನ (ಗು). ಪಾಪದಿಂದ ಬಿಡುಗಡೆಹೊಂದಿದ ; ಪಾಪವಿಲ್ಲದ : 
ವರ್ತಿಸುಗುಂ ಕ್ಷಣದಿಂ ನಿಷೇಕಮಂ (ಪಂಠಾಮಾ. ೮-೨೬). ೨ [ಗಣಿತ] 25 ಶಾಂತಿಜಿನನಪವೃಜಿನಂ (ಶಾಂತಿಪು. ೧೨-೨೩). [ಸಂ.] 


ಅಪವರ್ತನಗಳಾಗಿ ವಿಂಗಡಿಸು. [ಅಪವರ್ತನ * -ಇಸ್ಕು] ಅಪವ್ಯಯ (ನಾ). ೧. ಅನ್ಯಾಯದ ನೆಚ್ಚ ; ಅವಶ್ಯವಿಲ್ಲದ ಖರ್ಚು; 
ಅಸನರ್ತ್ಯ (ನಾ). ೧. [ಗಣಿತ] ಅಪವರ್ತನಗಳನ್ನು ಹೊಂದಿರುವ ದುರ್ವ್ಯಯ : ಕಾಲಕಾಂಚನ ಕೆಲಸಗಳ ವೃರ್ಥ ಅಪವ್ಯಯ ತಪ್ಪಿ 
ಸಂಖ್ಯೆ; ಅಪವರ್ತನದಿಂದ ಭಾಗಿಸಬಹುದಾದ ಸಂಖ್ಯೆ ; ನಿಶ್ಶೇಷ ಲೋಕ ಕಲ್ಯಾಣವಾದೀತು (ಜೀವಾತ್ಮ. ೨೧೭). ಪ. ಪೋಲುಮಾಡು 
ಭಾಜ್ಯ. ಉದಾ ೧೩೩ ಎಂಬ ಸಂಖ್ಯೆಗೆ ೧೯ ಮತ್ತು ೭ ಅಪ ವುದು; ಹಾಳುಮಾಡುವುದು : ಅಡುಗೆಯ ಮನೆಯಲ್ಲಿ ಬೇಕಾದುದೆಲ್ಲ 
ವರ್ತ್ಯಗಳಾಗಿವೆ : ಹತ್ತರ ಅಪವರ್ತೃಗಳಾದ ಸಂಖ್ಯೆಯ ಪಟ್ಟಯು ಈ |30| ವನ್ನೂ ಕ್ರಮವಾಗಿ ವ್ಯವಸ್ಥಿತವಾಗಿಡುವುದರಿಂದ ಸಮಯ ಮತ್ತು ಶಕ್ತಿಯ 
ರೀತಿ ಇದೆ (ಗಣಿಚ. ೬೨). ೨. [ಜೈನ] (ಬಾಹ್ಯಕಾರಣಗಳಿಂದ) ಅಪವ್ಯಯವನ್ನು ಕಡಿಮೆಮಾಡಬಹುದು (ಅಡುಸೌ. ೧೨). [ಸೆಂ.] 
ಕುಗ್ಗಿರುವುದು; ಕ್ಷೀಣವಾಗಿರುವುದು. "ಅಪವರ್ಶ್ಯ್ಯಾಯುಷ್ಯ', | ಅಪಶಕುನ (ನಾ). ಕೆಟ್ಟ ಶಕುನ ; ಅಶುಭ ಶಕುನ: ಗೂಬೆಯಪಶಕು 
ಪರಾ. [ಸಂ.] ನದ ವಿಕಾರದುಲಿಯನ್ನೇರ್ದು ಕವಿಯುತಿಕೆ ಕಾಡುಗಳ್ತಲೆ (ಶ್ರೀರಾಮಾ. 


ಅಪವರ್ಕ್ಯಾಯುಷ್ಯ (ನಾ). [ಜೈನ] ಅಪವರ್ತ್ಯದಿಂದ ಕುಗ್ಗಿದ ೨೨-೫೮೩). [ಸಂ.] 
ಆಯುಸ್ಸುಳ್ಳವನು: ಧೃತನಿರಯಜಾರ್ಯವರಚರಮತನು ದಿವೋದ್ಭೂ |5| ಅಪಶಕ್ತಿ (ನಾ). ಕೆಟ್ಟ ಶಕ್ತಿ ; ದುಷ್ಟ ಶಕ್ತಿ (7): ಶಾಪವಲರ ಹಾಕು 
ತನನಪವರ್ತ್ಕ್ಯಾಯುಷ್ಯಸ್ಥಿತರುಟ್‌ದ ಸಕಲ ತತ್ತ್ವಪ್ರತತಿಗಳುಪಸಂಹೃತಾ ಯೆಂದು ಕೇಳಿದರು ಅಪಶಕ್ತಿ ತಾನೆ ಹೋಗಬೇಕೆಂದರು (ಎಕ. ೫೪1, 
ಪವರ್ತ್ಯಾಯುಷ್ಕರ್‌ (ಸುಕುಮಾ. ೮-೧೪) ; ಆಹಾರೋಛಭ್ವಾಸನಿರೋಧವೇ | ಗುಬ್ಬಿ. ೭೦-೧೨ ; ?). [ಸಂ.] 
ದನಾಭಯ ರಕ್ತ ಕ್ಷಯಸಂಕ್ಲೇಶ ವಿಷಶಸ್ತ್ರಾದ್ಯು ಪಘಾತಹೇತುಭೂತ ಬಾಹ್ಯ | ಅಸಶದ, ಅಪಸದ (ಗು). ೧. ಹೀನಕುಲದ ; ಕೀಳಾದ. (ನಾ). 


ದ್ರವ್ಯ ಸನ್ನಿಧಾನಜನಿತ ಪ್ರಸ್ವತ್ವಂ ಅಪನರ್ತೃಮೆಂಬುದು; ತದ್ವಂತರ್‌ ೨. ದುಷ್ಟ; ಖೂಳ. ಅಪಸದ : ೨. ಕಡು ಕುಪಿತನಾದನು ಹೆಂಗು 
ಅಪವರ್ತ್ಯಾಯುಷ್ಯರ್‌ (ತತ್ತ್ವಪ್ರ. ೧೦೯). [ಅಪವರ್ತ್ಶ * ಆಯುಷ್ಯ] |೪| ಸಲ್ಲಿವನಪಸದನು ತೆಗೆ ಕರುಳನೆನುತೊಳಹೊಕ್ಕು ಹೆಣಗಿದನು (ಕುವ್ಯಾನಿ. 
ಅಪವಾದ (ನಾ). ೧. ನಿಂದೆ; ಕೆಟ್ಟಿ ಹೆಸರು; ಅಪಕೀರ್ತಿ: ಇದೇಕೆ ೩-೮೮). {[ಸಂ.] 

ಮಾಡಿದಳೊ ಮುಗ್ಧೆ ಸಹೋದರರೊಳ್‌ ವಿಭೇದಮಂ ತನಗಪವಾದನುಂ| | ಅಪಶಬ್ದ (ನಾ). ೧. ಅಶುದ್ಧವಾದ ಪದ; ವ್ಯಾಕರಣ. ನಿಯಮಕ್ಕೆ 
ದಶರಥಂಗೆ ವಿಷಾದಮಂ ಸಂರಾಮಾ. ೬-೧೦೪). ೨. ಅನ್ಯಾಯವಾದ ವಿರೋಧವಾದ ಮಾತು: ಎಂದೂ ಅಪಶಬ್ದ ಮಾತಾಡುವುದಿಲ್ಲ 
ಆರೋಪಣೆ ; ದೂರು. ೩. ಹೇಳಿದ್ದನ್ನು ಅಲ್ಲವೆಂದು ವಾದಿಸು (ಮುಂಬಯಿ. ೪-೭೪). ೨. ' (ಆಲಂ) ಕೆಟ್ಟ ಮಾತು: ಸರೋಜಳ 
ವುದು. ೪. ನಿಯಮಕ್ಕೆ ಹೊರತಾದುದು: ಪ್ರಪಂಚನೆಲ್ಲಂ ಮಿಥ್ಕೈ 45| ವಿಚಾರವಾಗಿ ಒಂದು ಅಪಶಬ್ದ ಯಾರ ಬಾಯಿಂದಲೂ ಬರುತ್ತಿರಲಿಲ್ಲ 
ಬ್ರಹ್ಮವೇ ಸತ್ಯವೆಂಬುದೇ ಅಪವಾದಮಕ್ಕುಂ (ವಿವೇಕ. ೨೧). (ಮಹಾಗ. ೩೬೩). [ಸಂ.] 


ಅಪಸಂಸ್ಕಾರ 


ಅಪಸಂಸ್ಕಾರ (ನಾ). ಅಯೋಗ್ಯವಾದ ಸಂಸ್ಕಾರ. [ಸಂ.] 

ಅಪಸದ "ಅಪಶದ' ನೋ. 

ಅಪಸನ್ಮುಗ್ಯ (ಗು). ಮುಗ್ಧತೆಯಿಲ್ಲದ; ಪ್ರೌಢತನದಿಂದ ಕೂಡಿದ : 
ಲಳಿತ ಮಧುರಂ ಲ ಜ್ಯಾ ಳೋಳಂ ಸ್ಮರಾಕುಳಿತಂ ಮನಂ ದಳಿತಮ 


ಪಸನ್ಮುಗ್ಸಂ ಸ್ಲಿಗ್ಕೆಂ ವಿಳೋಕನಮೋಪಳಾ (ಪಂಪಭಾ. ೪-೭೭). [ಸಂ.]| 5 


ಅಪಸರ, (ನಾ). ಅಪಸ್ವರ ; ವಿಕಾರವಾದ ಧ್ವನಿ. '[ಸಂ. ಅಪಸ್ವರ] 

ಅಪಸರ್ಯ (ನಾ). ಕ್ರಮೆಬೇಡುವುದು: ನನ್ನಿಯುಳ್ಳ ಮಹಂತನಪಸರವಂ | 
ನುಡಿಯನೇ (ಬಸಪು. ೪೯-೧೧). [ಸಂ.] 

ಅಪಸರಣ, ಅಪಸರಣೆ (ನಾ). ೧. ಹಿಮ್ಮೆಟ್ಟುವುದು ; ಪಲಾಯನ; 
ಹೊರಟುಹೋಗುವುದು : “ಪಿಂಗಿತು ಪೆಡಮೆಟ್ಟತೆನ್ನಲಪಸರಣಂ * 
(ಕವಿಕಂ. ೨೫೩) ; ಶತ್ರುಗಳಂ ವಶಂಮಾಡಲಾಜದೆ ಆಪಸರಣಮೇ ಶರಣ 
ಮಾಗಿರ್ದದುವಂ ಪ್ರಯೋಗಿಸದೆ (ಪಂಚತಂ. ೪೦-೪); ಅಳುಕಿದನೆ ರಥ 
ಮುಗ್ಗಿದರೆ ಕಳವಳಿಸಿದನೆ ಶಲ್ಯಾಪಸರಣಕೆ (ಕುವ್ಯಾಕ. ೨೬-೪೮). 
೨. ಪಕ್ಕಕ್ಕೆ ಸರಿಸುವುದು. ೩. (ಕಾಲ) ಕಳೆಯುವುದು : ಕವಿತಾಭಿ 
ಮಾನದಿಂ ಮೇಣವಿರಳವೇಳಾಪ ಸರಣ ಲೀಲೆಯಿನಲ್ಲೇ ಭವಹರೆಚರಿತಂ 
(ಚಂದ್ರಪು. ೧-೬೩). ೪. ಹಿಂದೆ ಬೀಳುವುದು ; ದುರ್ದಶೆ: ಅರಿಗಳ 
ಭ್ಯುವಯವನು ನಮ್ಮಪಸರಣವನು ಕಿವಿಯಾರೆ ಕೇಳುವ ಪರಮಸುಕೃತಿ 
ಗಳಾವು (ಕುವ್ಯಾಕ.೧-೧೬). ೫. ದಾರಿ ತಪ್ಪುವುದು; ತಪ್ಪಿ ನಡೆಯು 
ವುದು. ಅಪಸರಣೆ : ೪. ತರಣಿಕು ಲ ಚಿತ್ತ್ವೈಸು ನುಡಿಗಪಸರಣೆ 
ಯುಂಟೀ ತನಗೆನಲು (ತೊರರಾ. ೩-೧೧-೫೧). (ಸಂ. ಅಪಸರಣ] 

ಅಪಸರಣಂಗೆಯ್‌ (ಕ್ರಿ). ಹಿಂದೆಗೆ, ಹೊರಟುಹೋಗು; ಹಿಮ್ಮೆಟ್ಟು: 
ಅಪಸರಣಂಗೆಯ್ಲನತ್ತ ಲ್‌ ಷಡಾಸ್ಕಂ (ಜಗವಿ. ೧೮-೪೨). 

[ಅಪಸರಣ + ಗೆಯ್‌ (ಆ ಕೆಯ್ಮ್‌)) 

ಅಪಸರಣೆ "ಅಪಸರಣ' ನೋ. 

ಅಪಸರಿ (ನಾ). ತಪ್ಪಿ ನಡೆಯುವವಳು; ದಾರಿಬಿಟ್ಟು ನಡೆಯುವ 
ಹೆಂಗಸು; ದುರ್ಮಾರ್ಗೆ : ಅಪಸರಿಯರುಣಕ ಕುಲಗೆಡಿಕೆಯರು ಕೃಪಣೆ 
ಯರು ... ಖೂಳೆಯರು (ಬಸಪು. ೪೦-೫೪). 

[ಸಂ. ಅಪಸರೀ?] 

ಅಪಸರ್ಪ (ನಾ). ಬೇಹುಗಾರ; ಗೂಢಚಾರ : “ಅಪಸರ್ಪಃ, ಚರಃ, 
ಚಾರ - ಈ ೩ ಅರಸಾಳು ? (ಹಲಾಯು. ೭೦-೨೭೧). (ಸಂ.] 

ಅಪಸರ್ಪಣ (ನಾ). ಹಿಂದೆ ಹೋಗುವುದು; ಹಿಮ್ಮೆಟ್ಟುವುದು; 
ದೂರ ಹೋಗುವುದು. (ಕಿ). [ಸಂ.] 

ಅಪಸವ್ಯ (ನಾ). ೧. ಎಡವಲ್ಲದ್ದು; ಬಲಗಡೆ: ಅಸುರವಡೆಯನ 
ನಿಲತನೂಜಂ ಸವ್ಮಾಪಸವೃಮೆಚ್ಚು ರಣವ್ಯಸನಿಪಿಶಾಚವಡೆಗೆ ಬಾಣಸು 
ಗೆಯ್ದಂ (ಪಂರಾಮಾ. ೧೩-೧೩೧) ; ಕೈಯಲ್ಲಿ ಮಾರ್ಗದರ್ಶನ ಪುಸ್ತಕ, 
ಕೊರಳಲ್ಲಿ ಅಪಸವ್ಯವಾಗಿ ಇಳಿಬಿದ್ದಿರುವ ಕ್ಯಾಮರಾ... ಇವನೊಬ್ಬ 
ಪ್ರವಾಸಿ (ನಂಟರು. ೧೧೫). ೨. ವೈಚಿತ್ರ್ಯ: ಈ ಅಪಸನ್ಯವನ್ನೆಲ್ಲ ಕಂಡು 
ಜುಗುಪ್ಸೆ ಪಟ್ಟುಕೊಂಡು (ಭಾಷಾಶಾ. ೯೪). ೩. (ಕಾಳಗದಲ್ಲಿ) ಒಂದು 
ಬಗೆಯ ಸಂಚಾರಕ್ರಮ: ಗುರುಮೋಹರವನಪಸವ್ಯದಲಿ ವಂಚಿಸಿ 
ಮುರುಹಿದನು (ಕುವ್ಯಾದ್ರೋ. ೧೦-೧) ; ವಿಲಸದಪಸವ್ಯದಲಿ ರಿಪು ಮಂಡ 
ಳಿಸಿ ಹೊಯ್ದನು (ಕುವ್ಯಾಗ. ೬-೩೧). ೪. ಅಶುಭವ್ಯಕ್ತಿ (ಉಕ): 
ಮದುವೆ ಗೊತ್ತುಮಾಡಲು ಹೊರಟಾಗ ದಾರಿಯಲ್ಲಿ ಈ ಅಪಸವ್ಯ ಬೇರೆ 
ಬಂತು (ರೂಢಿ). ([ಸಂ.] 

ಅಪಸಹಾಯ (ನಾ). ಪ್ರತಿಕೂಲ; ಅಡ್ಡಿ : ಅವರಿಂದ ಯಾವ ಅಪ 
ಸಹಾಯವೂ ಆಗುತ್ತಿಲ್ಲ- ಅಷ್ಟಕ್ಕೇ ಸಂತೋಷಸಟ್ಟುಕೊಳ್ಳಬೇಕು 
(ಅನಾಥೆ. ೨೧). (ಸಂ.] 


೨೯೨ 


ಅಪಸ್ಮಾರ 


ಅಪಸಹ್ಯ (ಗು). ೧. ಅಸಹ್ಯವಾದ; ಸಹಿಸಲಾಗದ. (ನಾ). 
೨. ಅಸಹ್ಯವಾದುದು; ಸಹಿಸಲಾಗದುದು : ಭೀಕರಮರಣ್ಯಂ . .. 
ಮಳೆಗಾಲನೆಡೆಬಿಡದೆ ಹಿಡಿದು ಹೊಡೆಯುವ ಜಡಿಯ ಕರೆಕರೆಯ ಕಾಟ 
ದಿಂದಪಸಹ್ಯಮಲ್ತೆ (ಶ್ರೀರಾಮಾ. ೮೯-೨೯೮). [ಸಂ.] 
ಅಪಸಾಸ್ತಿ, (ನಾ). ಸುಳ್ಳು ಸಾಕ್ಷ್ಯ. (ಸಂ. ಅಷಸಾಕ್ಷ್ಯ] 
ಅಪಸಾಕ್ಷ್ಮಿ (ನಾ). ಸುಳ್ಳು ಸಾಕ್ಷ್ಯವನ್ನು ಹೇಳುವವನು. 
[ಸಂ. ಅಪಸಾಕ್ಷಿನ್‌] 
ಅಪಸಾತು (ಅ). ತಮ್ಮತಮ್ಮೊಳಗೆ; ಪರಸ್ಪರವಾಗಿ: ಈ ಖಟ್ಲಿಯನ್ನು 
ಅಪಸಾತಿನಲ್ಲಿ ಬಗೆಹರಿಸುವ ಬಗ್ಗೆ ತಾಲೂಕಿನ ಪ್ರಮುಖವ್ಮಕ್ತಿಗಳು 
ಮಾಡಿದ ಪ್ರಯತ್ನಗಳಿಗೆ ಯಶ ಸಿಗುವ ಆಶೆ ದೂರಾಯಿತು (ಮನಿಬೆ. ೩೩). 
[(-- ಮರಾ. ಅಪ್‌ಸಾತ್‌] 
ಅಪಸಾಪ (ನಾ). (?): ಧೂಪದೀಪದಿಂದ ನಿನ್ನ ಬೇಡಿಕೊಂಡವನಲ್ಲ ಆಪ್ಪ 
ಅಪ್ಪ ಎಂದು ನಿನ್ನ ಒಲಿಸಿಕೊಂಡವನಲ್ಲ ಪಾಪವೆಂಬೊರಳಿನಲ್ಲಿ ಅಪಸಾಪ 
ಬೀಳಥೀ ಶ್ರೀಪತಿಯೇ ನಿನ್ನ ನಾಮ ಲೇಪಿಸೆನ್ನ ನಾಲಿಗಿಯಲಿ (ಮೋಕ್ಷದೀ. 
[?) 
ಅಪಸಾರ (ನಾ). - ಅಪಸರಣ : ಹೆಚ್ಚಿನ ನ್ಯಾಯ- ಸತ್ಕಾರ್ಥದಲ್ಲಿ 
ನಾವು ಅದು ಐದುಪಟ್ಟು ಸತ್ಯದಿಂದ ಅಪಸಾರ ಹೊಂದಿದೆ, ದೂರೀಕೃತ 
ವಾಗಿದೆ ಎನ್ನಬಹುದು (ನವ್ಯಕಾ. ೧೨೫). [ಸಂ.] 
ಅಪಸಾರಿತ (ಗು). ೧. ದೂರ ಸರಿಸಿದ ; ಹಿಂದೆ ಸರಿಸಿದ: ಅಪಸಾರಿತ 
ಸಂಸಾರಿ ಜೀವಂಗಳ೯ ಸಂಸಾರದೊಳ” ತೊಲಲುತ್ತಿರ್ಪುದೆಂಬಪಾಯವಿಚ 
ಯಮುಮಂ (ಶಾಂಶಿಪು. ೯-೧೧೮ ವ). ೨. ಕಳಚಿದ; ತೆಗೆದಿರಿಸಿದ : 
ತ್ರೈಲೋಕ್ಕಶೇಖರಂ ಸಿವಿಗೆಯಿಂದಮಿಟ್‌ದಪಸಾರಿತ ವಸ್ರಾಭರಣನಾಗಿ 
(ಶಾಂತಿಪು. ೧೧-೧೦೨ ವ). [ಸಂ.] 
ಅಪಸಿದ್ಧಾಂತ (ನಾ). ೧. ತಪ್ಪಾದ ನಿರ್ಣಯ; ಅಸಂಗತ 
ವಾದ ತೀರ್ಮಾನ: ಬಗೆಗೆಟ್ಟಿ ವಂದಿರಂ ಪನ್ನಗರಾಜಂ ಕೊಂದನೆಂಬು 
ದಪಸಿವ್ಥಾಂತಂ (ಅಜಿಪು. ೧೨-೨೯). ೨. ವಿರು ದ್ಧ ವಾದ ಮತ; 
ದುರ್ಮತ. 
ಅಪಸಿದ್ಧಾಂತ ಭಾಷಿತ ಎ ದುರ್ಮತದ ವಿಚಾರವನ್ನು ಕುರಿತು 
ಮಾಡುವ ಉಪನ್ಯಾಸ: ಭರತಸುತಂ ಮರೀಚಿ ಪರಿಗೃಹೀತ ಪರಿವ್ರಾ 
ಜಕನಪಸಿದ್ಧಾಂತ ಭಾಷಿತಂಗಳಿಂ ಮಿಥ್ಕಾತ್ವವೃದ್ಧಿಯಂ ಮಾಡಿ (ಆದಿಪು. 
೯೨೯೩ ವ). [ಸಂ.] 
ಅಪಸುಬಾಳು (ನಾ). ನೀರಾವರಿ ಇರುವ ಭೂಮಿ, ಗೆಡ್ಡೆ : ಭೀಮ 
ರಸನ ತಂತ್ರಪಾಳ ತೊಂಡೆಯನ ಭಾವಕೇತಯನ ಕುಮಟ ಅಪಸು 
ಬಾಳ ಹೊಲಮೇರೆಯ ಸೀಮಕ್ಕೆ (ಸೌಇಇ. 1-1, ೨೮೪-೮ ; 1190). 
[ಅಪಸ್ಕು(< ಸಂ. ಅಪಸ್‌ ಇ ನೀರಿರುವುದು) * ಬಾಳ್ಕು (ಆ ಬಾಲ್ಕ್‌) 
ಅಪಸೌಖ್ಯ (ನಾ). ಸುಖವನ್ನು ಕಳೆದುಕೊಂಡವನು: ಪ್ರಣಯದಿನಾದ 
ಹೋರಟಿಯೆ ಹೋರಟಿ ಮಾಜ್ದೊಡೆ . .. ಮತ್ತಮಿನ್ನವಪ್ಪಣಕಮೆ 
ಪುಟ್ಟುಗೆಂದೊಡಕಟೀನಪಸೌಖ್ಯರೊ ಕೂರ್ತ ಮಾನೆಸರ್‌ (ಚಂದ್ರಪು 
(ಸಂ. 
40 ಅಪಸಸ್ಸ್ನಾನ (ನಾ). ಸತ್ತವರಿಗಾಗಿ ಮಾಡುವ ಸ್ನಾನ: 4 ಅಪಸ್ನ್ನಾನಂ, 
ಮೃತಸ್ನಾನಂ - ಈ ೨ ನೀರಿಳಿಹ ೫ (ಹಲಾಯು. ೧೦೫-೧೭). (ಸಂ. 
; ಅಪಸ್ಮಾರ (ನಾ). ೧. ಮರೆವು: ಅಪಸ್ಮಾರ ಲಜ್ವಾ ವಿಷಾದ ಸ್ಥಿತಿ 
ಚಿತ್ತಭ್ರಂಶ ಮೋಹಾಮಯ ಮೃತಿಗಳಿವಿಂತೆಯ್ದೆ ಸಂಚಾರಿಭಾವಂ 
(ಕಾವ್ಯಾವ. ೬೯೫).  ಸಂಚಾರಿಭಾವಗಳಲ್ಲಿ ಒಂದು. ೨. ಮಲ 
ಕೋಗ; ಮೂರ್ಛಾರೋಗ : ಅತ್ತಿಮಬ್ಬೆ ಸೊರಗಿದಳು. ಅಪಸ್ಮಾರ 
ಬಂದವಳಂತೆ ಮಂಕಾದಳು (ದಾನಚಿಂ. ೧೫೯). [ಸಂ.] 


10 


15 ೬೫-೭). 


35 | 


೮-೫೪). 


45 


ಅಪಸ್ಮಾರಕ 


ಅಸಸ್ಮಾರಕ (ನಾ). ಮಲರೋಗಕ್ಕೆ ಅಧಿದೈವ; ಮೂರ್ಛಾರೋಗಕ್ಕೆ 
ಅಧಿಪತಿಯಾದ ದೇವತೆ: ಬಲುಭುಜಗಳಾಲ ತಲೆ ಮೂಜುಕೆಂಗಣು 
ಗಳಲೊಲೆದಪಸ್ಮಾರಕಂ ಪುಟ್ಟ ಯಷಿಗಳ ಕೂಡೆ ಕಳುಹು ಬೆಸನೇನೆನುತ 
ಹೂಂಕರಿಸಲ್‌  (ಲಶಿಚಿಂ. ೨೦-೧೨). [ಸಂ.] 

ಅಪಸ್ಮಾರಗ್ರಹ (ನಾ). ಅಪಸ್ಮಾರ ರೋಗಕ್ಕೆ ಕಾರಣವಾದ ಸ 
ಮೂರ್ಛಾರೋಗ ಕ್ಸ ಕಾರಣವಾದ ಭೂತ: ಅಪಸ್ಮಾರಗ್ರಹಕ್ಕೆ 
ಮಂತ್ರಿ ಮುಸಿಗುಮೆ ಮುನಿಯಂ (ಶಾಂತಿಫು. ೪-೫೦) ; ಅವಂದಿರ್‌... 
ಅಪಸ್ಮಾರಗ್ರಹಗೃಹೀತರಂತೆ ವಕ್ರಗ್ರೀವರಾಗಿಯುಂ (ಪಂಚತಂ. ೧೯-೧). 

[ಅಪಸ್ಮಾರ * ಗ್ರಹ] 

ಅಪಸ್ಮಾರಮುಖ (ನಾ). ಅಪಸ್ಮಾರ ರೋಗವುಳ್ಳವನ ಮುಖ 
ದಂತಹ ಮುಖ; ವಿಕಾರಮುಖ : ಅವನ ಅಪಸ್ಮಾರಮುಖ ಕಂಡು ಜನ 
ಕಲ್ಲು ಹೊಡೆದಾರೆಂಬ ಭಯ (ನಟಸಾ. ೧೧೩). (ಇತತ ರ + ಮುಖ] 

ಅಪಸ್ಮಾ ರಿ (ನಾ). ಅಪಸ್ಮಾರ ರೋಗವುಳ್ಳವನು; ಮೂರ್ಛೆರೋಗ 
ವುಳ್ಳ ವನು. [ಸೆಂ. ಅಪಸ್ಮಾರಿನ್‌] 

ಅಪಸೆ' ರ (ನಾ). ೧. ಶ್ರುತಿಗೆ ಹೊಂದದ ಸ್ವರ; ವಿಕಾರವಾದ ಧ್ವನಿ: 
Ki ರಗಳಿಲ್ಲದೆ ಜಗಳ ಛಾಯೆ ಕೆಡಿಸದೆ ಸಾಹಿತ್ಯ 'ಭಾಗವನ್ನು ವಕ್ಷ 
ಮಾಡದೆ ಸಹಜರೀತಿಯಲ್ಲಿ ಅವಳು ಹಾಡಿದಳು ra 


5 


10 


ey 


೨. (ಆಲಂ) ಕೆಟ್ಟಮಾತು; ಅಮಂಗಲವಾದ ಮಾತು: ಶುಭ 
ಕಾರ್ಯದಲ್ಲಿ ಫಸ ಆಡಬೇಡ (ರೂಢಿ). [ಸಂ.] 
ಅಪಹತ (ಗು). ಹೊಜೆಯಲ್ಪಟ್ಟ ; ನಾಶಮಾಡಲ್ಪಟ್ಟಿ : ಕೃಪಾವ |20 


ಲೋಕನದಿಂದ ಆ ಪಾಪಗಳನೆಲ್ಲ ಅಪಹತವ ಮಾಡೊ ಅಪಾರಮಹಿಮನೆ 
(ಪುರಂದ. ೧-೬೩-೨). [ಸಂ.] 

ಅಪಹ£[ಹೃ]ತಕೆದನ (ನಾ). ಯುದ್ಧ ವನ್ನು ನಿಲ್ಲಿಸಿದವನು: ಸಾತ್ಯಕಿ 
ದ್ರುಪದ ವಿರಾಟಾದಿಗಳಪಹ(ಹೃ3ತ En ರಿತ] ಕದನರ್‌ ಮಜ 
ಟ್ಟ ಡಗೊಂಡು ಬೀಡಿಂಗೆ ಪೋದರಾಗಳ್‌ (ಪಂಪಭಾ. ೧೧-೧೦೬ ವ). 

'[ಅಪಹತ * ಕದನ] 

ಅಪಹತಪಾಪ್ಮ (ನಾ). ನಾಶವಾದ ಪಾಪವುಳ್ಳವನು ; ಪಾಪವಿಲ್ಲ 
ದವನು: ತಾತ ಅಪಹತಪಾಪ್ಮ ಎಂಬುದು ಒಂದು ಪ್ರಸಿದ್ಧ 
ವಾದ ವಿಶೇಷಣ (ರೂಢಿ). (ಸೆಂ. ಅಪಹತೆಪಾಪ ಒನ್‌) 

ಅಪಹರ (ನಾ). - ಅಪಹರಣ : ರೂಪುಯೌವನಮೆ ಪರಾಂಗನಾಪಹ 
ರದಿಂ ಬೆಜಗಾದಪೆನಾತನಿಂದಂ (ಅರ್ಧನೇ. ೭-೨೨). [ಸಂ.] 

ಅಪಹರಣ, ಅಪಹರಣೆ (ನಾ). ೧. ಮತ್ತೊಬ್ಬರ ವಸ್ತುವನ್ನು] 
ಎತ್ತಿ ಕೊಳ್ಳು ವುದು ; ಕದಿಯುವುದು : ಮೂಡು ಸರ್ವಸ್ವಾಪಹರ 
ಣಮಂ ಮಾಳ್ಪ ಕಡುಗಲಿತನವಿವಾವ ಪುಣ್ಯವ ಪಡೆದ ಶಿಷ್ಕತನದೊಳಗು 
(ಹಚಕಾ. Ku ೨. ಹೋಗಲಾಡಿಸುವುದು ; ನಿವಾರಿಸುವುದು. |35 
"ಪಾಪಾಪಹರಣ?', "ಮಲಾಪಹರಣ?' ಪರಾ. ಅಪಹರಣೆ : 
೧. ಪರರುನ್ನತಿಯ ಕೃತಿಯಪಹರಣೆ ಪರರುಪಮಾನ ಪರರೊಡ್ಡವದ 
ಪರುಟಿವದ ಹರಹು ಹೊಗದಗ್ಗಳಿಕೆ (ತೊರರಾ. ೧-೧-೧೦). ೩. ದಂಡ; 
ಜುಲ್ಮಾನೆ: “ಗುಡದೊಳಂತಕನೊಳಂ . .. ಅಪಹರಣೆಯೊಳು... 
ದಂಡಮಕ್ಕು” (ಮಂಗರಾ. ೧೫೩-೬೧). [ಸಂ. ಅಫಹರಣ] 

ಅಪಹರಣೆ "ಅಸಹರಣ' ನೋ. 

ಅಪಹರಿಸು (ಕ್ರಿ). ೧. ಮರೆಯಾಗಿಸು; ಹೋಗಲಾಡಿಸು :' ಉಪ 
ಸಂಹಾರಿಸಿ ಮಾನವವಪುವಂ ರವಿಗಡ್ಡಮಿರ್ದ ಮುಗಿಲ ನೆಟಿಲ್‌ ಬಂದ 
ಪಹರಿಸುವಂತೆ ಕಣ್ಣುಳ್ಳೆ ಪರಂಜ್ಯೋತಿ ಸ್ವರೂಪಮಂ ಕೆಯ್ಯೊಂಡಂ 
(ಶಾಂತಿಪು. ೪-೧೫೧). ೨. ನೀಗು; ಪರಿಹಾರವಾಗು : ವಿಪರೀತ 
ಮಾದ ಮೃಗುಕುಲದುಪದ್ರವಂ ನಿಮಗೆ ದಂಡಪಾಶಾದಿಗಳಿಂದಪಹರಿಸುಗು 


25 


30 


40 


45 


೨೯೩ 


ಅಪಹಾರತೂಯ್‌ 


ಮೆಂದಾರ್ಯರ್ಗುಪಡೇಶಂಗೆಯ್ದು (ಪಂರಾಮಾ. ೧-೭೨) ೩. ಹೋಗ 
ಲಾಡಿಸು ; ನಿವಾರಿಸು: ತಪಶ್ರೀವನಿತಾಳಂಕಾರರೆಮ್ಮಿಂದಪಹರಿಸುಗೆ 
ದುರ್ಮೊೋಹಮಂ ಸಾಧುವರ್ಗಂ (ಧರ್ಮಾಮೃ. ೧-೫) ; ಸಂದ ಖಹಿಗಳು 
ಭೂಮಿಭಾರವನೊಂದುಪಾಯದಲಪಹರಿಸಲೈತಂದ ಹದನನು ತಿಳುಹಿ 
ಬಂದನು (ಕುವ್ಯಾದ್ರೋ. ೧೯-೫೩). ೩. ಕದಿ; ಪರರ ವಸ್ತುವನ್ನು 
ಅವರ ಅನುಮತಿಯಿಲ್ಲದೆ ಕೊಂಡೊಯ್ಯು : ಆಪ್ತ ರೊಡವೆಯನ 
ಪಹರಿಸಿ ಸಾಹಸವ ಮೆಆಕಿವರು ನಿಪುಣೆಯರು (ನಳಟ. ೩-೨೪). 
[ಅಪಹರಣ + -ಇಸ್ಕು) 
ಅಪಹಸನ (ನಾ). ಹಾ ಸ್ಯ ಮಾಡುವುದು; 
ನಗುವುದು. [ಸಂ.] 
ಅಪಹಸಿತ (ಗು). ೧. ಹಾಸ್ಯಮಾಡಲ್ಪಟ್ಟ ; ತಿರಸ್ಕಾರ ಹೊಂದಿದ : 
ಏಕಾವಳೀ ವಿಳಾಸಾಪಹಸಿತಾಮೃತ ಡಿಂಡಿೀರ ಹಿಂಡ ಪಾಂಡುರಂ 
(ಶಾಂತಿಪು. ೭-೧೩ ವ) ; ಅಭಿನೂತ ಕೇತಕೀ ಕಿಸಲಯಾಪಹಸಿತ ಕರತಲ 
ಪಲ್ಲವೆ (ಸುಕುಮಾ. ೯-೧೦೭ ವ). (ನಾ). ವಿ. ಹಾಸ್ಯಕ್ಕೆ ಗುರಿ 
ಯಾದದು; ತಿರಸ್ಕಾರ ಹೊಂದಿದದು. ೩. [ಕಾವ್ಯಮಾ] 
ತಿರಸ್ಕಾರ ಸೂಚಕವಾದ ನಗೆ: ಹಾಸ್ಯವು ಆರುವಿಧವೆಂದು ಈಚಿನ 
ಲಾಕ್ಷಣಿಕರು ಅಂಗೀಕರಿಸುತ್ತಾರೆ. ಉತ್ತಮ ಪ್ರಕೃತಿ (ಎಂದರೆ ಸ್ವಭಾವ) 
ಉಳ್ಳವರಲ್ಲಿ ಸ್ಮಿತಹಸಿತಗಳೂ, ಮಧ್ಯಮಪ್ರಕೃತಿಯವರಲ್ಲಿ ನಿಹಸಿತ 
ಉಪಹಸಿತಗಳೂ ಆಧಮಪ್ರಕೃತಿಯವರಲ್ಲಿ ಅಪಹಸಿತ ಅತಿಹಸಿತಗಳೂ 
ಗೋಚರಿಸುತ್ತವೆ (ಭಾರನಾ. ೪೦೬). [ಸೆಂ.] 
ಅಪಹಸ್ತ (ನಾ). ೧. ತಳ್ಳುವುದು; ಬಿಸುಡುವುದು. ೨. (ಕುತ್ತಿಗೆ 
ಹಿಡಿದು) ತಳ್ಳುವುದಕ್ಕಾಗಿ ಉಪಯೋಗಿಸುವ ಕೈ. ೩. ಕುತ್ತಿಗೆ 
ಹಿಡಿದು ತಳ್ಳಿಸಿಕೊಂಡವನು. "ಅಪಹೆಸ್ತಮಿಟಿ? ಪರಾ. (ಸಂ.] 
ಅಪಹೆಸ್ತನಿಲ (ಕ್ರಿ). ತಳ್ಳು; ನೂಕು: ಡಪಳಕಪಿ ವನಮದಾನೇಕ 
ಪಕ್ಕೆ ಪಕ್ಕಾಗೆ ಪೊಕ್ಕು ತಾಂ ಭಸ್ತ್ರಿಕಮೆಂದಪಹಸ್ತಮಿಜಕಿಯೆ ಕೈಸಿಡಿಗೆ 
ಪೊಕ್ಕ ಗುಬ್ಬಿವೊಲುರುಳ್ಳು ನಗಿಪುದು ನಗದೊಳ್‌ (ಶಾಂತಿಪು. ೨-೧೧೧). 
(ಅಪಹಸ್ತ + ಇಲ] 
ಅಪಹಸ್ತಿತ (ಗು). ತಳ್ಳಲ್ಲ ಫಲ್ಬಟ್ಟ; | ಅನಾದರಕ್ಕೆ ಗುರಿಯಾದ : *ಅನಾ 
ದೃ fg ಅವಜ್ಞಾ ಹ ಅಪಹಸ್ತಿತಂ- ಈ ೩ ಉದಾಸೀನಂ ಮಾಡಲ್ಪ 
ಟ್ಟುದು ೫ (ಹಲಾಯು. ೧೧೮-೨೯). [ಸಂ.] 
ಅಪಹಾತ (ನಾ). (ಉಕ) ಕೈಯಲ್ಲಾಗದವನು ; ಕೆಲಸಕ್ಕೆ ಬಾರ 
ದವನು : ಆಫೀಸಿನಲ್ಲಿ ಇವನೊಬ್ಬ ಅಪಹಾತ. ಏರಿಳೆಗೆ ಬೇಕಾಗುವ 
ಬಾಯಾರಿಕೆ ಇಲ್ಲ. ಬಾಗಿ ನಡೆವ ಬಂಡವಾಳವಿಲ್ಲ (ದಾಕೂಟ. ೧೯). 
ಅಸಹಾತಳು - ಕೈಯಲ್ಲಾಗದವಳು; ಕೆಲಸಕ್ಕೆ ಬಾರದವಳು : 
ಭಿಕ್ಷುಕಳಂತಿರುವ ಈ ಅಪಹಾತಳಿಗೆ ಅಂದವಾದ ಮೈಕಟ್ಟಿನ ವಿಚಾರ 
ವೇಕೋ? ಇರಲಿ ಕೊಡೋ ತಿನ್ನಲಿ, ನಿನ್ನ ಕಿಸೆಯಲ್ಲಿ ಏನಾದರೂ ಇದ್ದರೆ 
(ಹನ್ನೊಂದ. ೬೭). [ಆ ಸಂ. ಅಪಹಸ್ತ?] 
ಅಪಹಾರ (ನಾ). ೧.ಅನುಮತಿಯಿಲ್ಲಜಿ ಬೇರೊಬ್ಬರ ವಸ್ತುವನ್ನು 
ಎತ್ತಿಕೊಂಡು ಹೋಗುವುದು ; ಕದಿಯುವುದು; ಅಪಹರಿಸು 
ವುದು. ೨. ಬೇರೊಬ್ಬರು ಎತ್ತಿಕೊಂಡು ಹೋಗುವುದರಿಂದ 
|. ಉಂಟಾಗುವ ನಷ್ಟ ; ಹಾನಿ. ೩. (ಯುದ್ಧವನ್ನು) ನಿಲ್ಲಿಸುವುದು; 
ತಡೆಗಟ್ಟುವುದು: ಗಗನಮನಾಗಳಾವರಿಸಿದತ್ತಪಪಾರಘನಾನಕಸ್ವನಂ 
(ಸೇರಾಮಾ. ೪-೭೧). "ಅಪಹಾರತೂರ್ಯ' ಪರಾ. (ಸಂ.) 
ಅಪಹಾರತೂರ್ಯ (ನಾ). ಯುದ್ಧದ ನಿಲುಗಡೆಯನ್ನು ಸೂಚಿ 
ಸುವ ವಾದ್ಯ ; ಸದ್ಯಕ್ಕೆ ಕದನ ನಿಂತಿದೆಯೆಂಬುದನ್ನು ಸೂಚಿಸುವ 
| ವಾದ್ಯ: ಆಗಳೆರಡುಂಪಡೆಯ ನಾಯಕರಪಹಾರತೂರ್ಯಂಗಳಂ ಬಾಜಿಸಿ 


ತಿರಸ್ಕಾರದಿಂದ 


ಅಪಹಾಸ 


(ಪೆಂಪಭಾ. ನಂ-೧೨೪ ವ) ; ಅಪಹಾರತೂರ್ಯಮಂ ಪೊಯಿಸಿ ಪಡೆಗ 
ಳೆರಡುಂ ರಣೋರ್ಪಿಯಿಂದಂ ತಂತಮ್ಮ ಪುರಕ್ಕೆ ಪೋದುವು ( ಪಂರಾಮಾ. 
೧೬-೧೧೧). [ಅಪಹಾರ * ತೂರ್ಯ] 

ಅಪಹಾಸ (ನಾ). - ಅಪಹಾಸ್ಯ. 


ಅಸಹಾಸಮಾಡು - ಅಪಹಾಸ್ಯವನ್ನು ಮಾಡು : ಮಾಟಿಕ್ಕೀಸು | 5 


ಘನವಲ್ಲೆಂದು ಕೆಲರಪಹಾಸಮಾಡಲು ನಾಚಿ ಲಂಕೆಯ ಹೊಕ್ಕ ರಾನಣನು 
(ಉಶಿರಾ. ೨-೫೫). [ಸೆಂ.] 

ಅಸಹಾಸಿ (ಗು). ೧. ಹಾಸ್ಕಮಾಡುವ; ಮಾರಿಸುವ; ತಿರಸ್ಕರಿಸುವ: 
ಉದಾರ ಕಾಶ್ರಿ ್ಲೀರಸಾರಾಪಹಾಸಿ ಕರ್ಪೂರಪಾಳಿ ಸಮ್ಮಿಶ್ರಿ ಶ್ಕಿತ ತಾಂಬೂಲ 
ರಾಗ ಪರಿಚುಂಬಿತ ಬಿಂಬಾಧರರಾಗವದನಂ ಸರ್‌ ೧೦-೧೨೩). 
(ನಾ). ೨. ಹಾಸ್ಯಮಾಡುವವನು. (ಸಂ. ಅಪಹಾಸಿನ್‌] 

ಅಪಹಾಸ್ಯ (ನಾ). ಹಾಸ್ಯಮಾಡುವುದು ; ತಿರಸ್ಕರಿಸುವುದು : ನಿಮಗಿ 
ನಿಬರಿಗೆ ಕೊನಪಹಾಸ್ಯ ವಾಗಿಹುಡೆಮ ಫು (ಬಸಪು. ೩೯-೫೯). 

ಅಷಹಾಸ್ಕವಾಗು ಇ ಅಪಮಾನವಾಗು : ಇದು ಶಿಕ್ಷಕರ ವೃತ್ತಿಗೆ 

ಅಪಹಾಸ್ಕವಾಗಿದೆ. (ರಂಗರೋ. ೫೯). [ಸಂ.] 

ಅಪಹಾಸ್ಯಂಗೆಯ್‌ (ಕ್ರಿ). ಹಾಸ್ಕಮಾಡು; ಅವಮಾನಿಸು: 
ದಿವಮಂ ನಗುತ್ತುಮಪಹಾಸ್ಕಂಗೆಯ್ಯುತ್ತುಂ ಸೊಗಯಿಪುವಯ್ವತ್ತಿತ್ತಲು 
ವತ್ತತ್ತ ಖೇಚರೇಂದ್ರಪುರಂಗಳ್‌ (ಶಾಂತಿಪು. ೩-೨). 

[ಅಪಹಾಸ್ಕ + ಗೆಯ್‌ (ಆ ಕೆಯ್‌,)] 

ಅಪಹಿಂಸ (ಗು). ಹಿಂಸೆಯಿಂದ ದೂರವಾದ; ಹಿಂಸೆಯಿಲ್ಲದ: 
ದೋಷೇತರನಾಪ್ತಂ ತದ್ಭಾಷಿತಮಪಹಿಂಸಮಾಗಮಂ ... ನಿನಗಕ್ಕೆ 
(ಶಾಂತಿಫ. ೭-೪). [ಸೆಂ.] 

ಅಪಹಿಂಸೆ (ನಾ). ಹಿಂಸೆಯಿಂದ ದೂರವಾದುದು; ಹಿಂಸೆಯಿಲ್ಲ 
ದುದು: ಅಟ್‌ಶೌಡಮುಂ ಮೆಆಕಿವ ಗುಂಡಿಗೆಯುಂ ವಿಕೃತಕ್ಕೆ ಸಂದ 
ನಾಗ್ಗ್ಯ ಮುಮಪಹಿಂಸೆಯೆಂಬ ಜನವಾದಮುಮಲ್ಲದೆ (ಶಾಂತಿಪು. 


೮-೧೩೨). (ಸಂ. ಅಪಹಿಂಸಾ] 
ಅಪಹೃತ (ಗು). ಅಪಹರಿಸಲ್ಪಟ್ಟ ; ಕದ್ದೊಯ್ದ. [ಸಂ.] 
ಅಸಹ್ಹತಿ: (ನಾ). ಕದ್ದ ಒಡವೆ; ಕದ್ದಮಾಲು: “ಆರ್ತಮಪಹೃತಿ 
ಕೋಪ್ರ ಮೆನೆ ಕಳವಿನೊಡವೆ ? (ಮಂಗರಾ. ೬೭-೫). [ಸಂ.] 


ಅಪಹ್ನನೆ (ನಾ). ೧. ಗೊತ್ತಿ ತ್ತಿರುವುದನ್ನು ಮರೆಮಾಜುವುದು; 
ಉಂಟಾದುದನ್ನು ಇಲ್ಲವೆನ್ನುವುದು ; ಅಪಲಾಪ. ೨. ಸಮಾಧಾನ 
ಪಡಿಸುವುದು ; ತೃಪ್ತಿಪಡಿಸುವುದು. ೩. ಸ್ನೇಹ. ೪. ಕಾವ್ಯಾಲಂ 
ಕಾರಗಳಲ್ಲಿ ಬ ಅಪಹ್ನುತಿ. ಔ ವರ್ಣಿಸುವ ವಸ್ತುವಿನಲ್ಲಿ 
ಬೇರೊಂದು ಧರ್ಮವನ್ನು ಆರೋಪಿಸಿ ಹೇಳುವುದಕ್ಕಾಗಿ ಮೊದಲಿ 
ರುವ ಧರ್ಮವನ್ನು ಇಲ್ಲವೆನ್ನುವುದು, ೨-ಅಪಲಪಿಸುವುದು. 
ಉದಾ: ಇಂದು ಜಡನಿಧಿಯ ಬಸಿಜಕೊಳ್‌ ಬಂದುದು ಪುಸಿ ಕಾಣ 
ಪೂರ್ಣಚಂದ್ರನ ಬಸಿಜಕೊಳ್‌' ಬಂದುದು ಪೇಟಕಿಂಗಡಲೆಂಬಂದದಿನೇಂ 
ಪಸರಿಸಿತ್ತೊ ಪೊಸನೆಳ್ಲಿಂಗಳ್‌ (ಲೀಲಾವ. ೨-೨೪). [ಸಂ.] 

ಅಪಹ್ಮುತಿ (ನಾ). [ಕಾವ್ಯನಿನಾ] - ಅಪಹ್ನೈವ ೪ : ಅತಿಶಯಿತ ವಸ್ತು 
ವಿಷಯಪ್ರ ತೀತಿಯಂ ಮಜಸಿ ನಿಜಿಸಿ ಪೇಟ್ವುದು ಪೆಅತಂ ಸತತಮಪಹ್ನುತಿ 
ಸದಳಂಕೃತಿ ಮತ್ತಿಂತಕ್ಕುಮದಜ ಲಕ್ಷ್ಯವಿಕಲ್ಪಂ (ಕನಿರಾ. ೩-೧೮೨) ; 
ಒಂದಂ ಪುಸಿದೊಂದಂ ಪೇಟ್ವಿಂದಮಪಹ್ಲತಿ (ಉದಯಾ. ೫೩). [ಸಂ.] 

ಅಪಾಂಗ (ನಾ). ೧. ಯಾವುದಾದರೂ ಅವಯವವು ನ್ಯೂನವಾಗಿ 
ರುವ ವ್ಯಕ್ತಿ ಅಥವಾ ವಸ್ತು; ಅಂಗಹೀನ ; ಹೀನಾಂಗ. ೨. ಕಡೆ 
ಗಣ್ಣು: ಕಾವಿನೀತತಿ ವಿಲಾಸಾಪಾಂಗದಿಂದಂ ಸಪೃತಾರಿಸದಂತಾಗಿರಲ ೯ 


ಆ 
(ಉದಂಪೂ.`೫೭೪). ೩, ಹಣೆಗೆ ಹಚ್ಚಿ ಕೊಳ್ಳುವ ಲಾಂಛನ. [ಸಂ.] 


೨೯೪ 


ಅಸಾಂಗಾಲೋಕನ 


ಅಸಾಂಗದರ್ಶನ (ನಾ). ಕಡೆಗಣ್ಣಿನ ನೋಟ; ಕಟಾಕ್ಷ 
[ಅಪಾಂಗ + ದರ್ಶನ] 
ಅಪಾಂಗದೇಶ (ನಾ). ಕಡೆಗಣ್ಣಿನ ಪ್ರದೇಶ; ಕಣ್ಣುಗಳ ಕೊನೆಯ 
| ಭಾಗ, ಮೂಲೆ. [ಅಪಾಂಗ + ದೇಶ] 
| ಅಪಾಂಗದ್ಯುತಿ (ನಾ). ಕಡೆಗಣ್ಣಿನ ಹೊಳಪು: ಶೃಂಗಾರಸಾರರಸಮ 
ನಪಾಂಗದ್ಯುತಿ ಬೀಜಕಿ (ರಾಜಕೇ. ೧೨-೯೪). 
[ಅಪಾಂಗ + ದ್ಯುತಿ] 
ಅಪಾಂಗಮ್ಯೋತಿ (ನಾ). - ಅಪಾಂಗದ್ಯುತಿ : ಪರಪುತ್ತುಂ ನವ ಪುಷ್ಪ 
ವೃಷ್ಟಿಯನಸಾಂಗದ್ಕೋತಿಯಿಂದೊರ್ವ ಸುಂದರಿ ಬಂದೀಕ್ಷಿಸಿ (ರಾಜಶೇ. 
[ಅಪಾಂಗ + ದ್ಕೋತಿ] 
ಅಪಾಂಗಪ್ರಸನ್ನತೆ (ನಾ). ಕಡೆಗಣ್ಣಿನ ನೋಟದಲ್ಲಿ ಕಂಡುಬರುವ 
ಪ್ರಸ ಭಾವ : ಅಂತೆಸೆವಪೂರ್ವಗಂಧರ್ವಯುಗಮಂ ಕಾಣ್ಮೆನೀಡಿದ 
ನಂತರಮರಸನಪಾಂಗಪ್ರಸನ್ನತೆಯಂ ಪಡೆದು ಮೆಯ್ಯುರ್ನಿ ಪೊಡಮಟ್ಟು 
ಸಿಂಧುರಾಜಂ ಸಿಂಧುರಾರೂಢನಾಗಿ ಸಿಂಧುರಾಜೃಕ್ಕೆ ತಳರ್ದಂ (ರಾಜಶೇ. 
೧೨-೧೦೩ ವ). [ಅಪಾಂಗ ಪ್ರಸನ್ನತೆ] 
ಅಪಾಂಗಪ್ರೇರಣೆ (ನಾ). ಕಡೆಗಣ್ಣಿನ ನೋಟದಿಂದ ಕೊಡುವ 
ಸೂಚ ನೆ: ಅವನಿಪನಪಾಂಗ ಪ್ರೇರಣೆಯಿಂ ಬರವೇಳೆಂಬುದುಮವಂ 
ಪೋಗಿ ತಳ್ವದಾ ಕ್ರ ವ್ಮಾ ದನಾಮವ್ಕಾ ಧನಂ ಫುಗಿಸಿದಾಗಳ್‌ (ರಾಜಶೇೇ. 
೫-೨೩ ವಗ. ೫0% ಪೆ ಪ್ರೇರಣೆ 
ಅಪಾಂಗಮರೀಚಿ (ನಾ). - ಅಪಾಂಗದ್ಯುತಿ: ಆ ಜಯಂತನುದ್ದಾ 
ನಿಯ ಚೆಲ್ವುಮೀ ಕಮಳನೇತ್ರನಸಾಂಗಮರೀಚಿಗಪ್ಪೊಡಂ ತಾನೆಣೆನಾ 
ರದು (ಜಗವಿ. ೧೧-೫) ; ಸುಟಿಕಿವೆ ಮರಾಳಯಾನೆಯರಪಾಂಗಮರೀಚಿ 
ಚಯಂ ತ್ರಿವರ್ಣಮಂ ಗಟಜಕಿಯಿಸೆ (ಚಂದ್ರಪು. ೭-೧೧೭). 
[ಅಪಾಂಗ + ಮರೀಚಿ) 
ಅಪಾಂಗರಂಗಿಣಿ (ನಾ). ತನ್ನ ಕಡೆಗಣ್ಣ ನೋಟದಿಂದ ಸುಂದರಳಾ 
ಗಿರುವವಳು : ಕುರುಡಿಯಾದ್ದರಿಂದ ನನಗೆ ಮದುವೆಯಾಗಿಲ್ಲ; ಅದು 
ದೌರ್ಭಾಗ್ಯವೋ ಸೌಭಾಗ್ಯವೋ ಕಣ್ಣಿರುವವರು ಹೇಳಬೇಕು ; ಅಪಾಂಗ 
ರಂಗಿಣಿಯರಾದ ಹೆಂಗಸರು ಅನೇಕರು ನಾನು ಕುಮಾರಿಯಾಗಿ ಉಳಿದಿರು 
ವುದನ್ನು ಕೇಳಿ ನಾವೂ ಕುರುಡಿಯರಾಗಿರಬಾರದಾಗಿತ್ತೆ 1 ಎಂದಿದ್ದಾಕೆ 
(ಬಂಕಿಮ. ೯೬). (ಸೆಂ. ಅಪಾಂಗರಂಗಿಣೀ] 
ಜ್‌ (ನಾ). - ಅಪಾಂಗದ್ಯುತಿ : ಅಪಾಂಗರೋಚಿಯಿಂ 
ಪಡೆದಳಿಕುಂತಳಕ್ಕಲರ ಬಾಸಿಗಮಂ (ಚಂದ್ರಪು. ೭-೭೭). 
[ಅಪಾಂಗ + ಕೋಚಿ) 
ಅಪಾಂಗವಿಕ್ಷೇಪ (ನಾ). ಕಡೆಗಣ್ಣಿನ ನೋಟವನ್ನು ಬೀರುವುದು : 
ಅಪಾಂಗವಿಕ್ಷೇಪಂಗಳಿಂ ಕುವಲಯವನನಿಕಾಸಮಾದಂತೆಯುಂ 
(ಕಾದಂಪೂ. ೧೦೦೦). (ಅಪಾಂಗ * ವಿಕ್ಷೇಪ] 
ಅಸಾಂಗವೀಕ್ಷಣ (ನಾ). ಕಡೆಗಣ್ಣಿನ ನೋಟ: ಸೊಗಯಿಪ ಪೊಂಕು 
ಲಾಲಿಸುವ ಲಲ್ಲೆ . . . ಅರೆಲ್ವುವಪಾಂಗವೀಕ್ಷಣಂ... ಈ ವಿಭಾವ 
ಚೇಸ್ಟೈಗಳಿನದೇನಲಂಪನೆರ್ಜಿಗಿತ್ತರೊ ಸಗ್ಗದ ಪೆಂಡಿರಾತನಾ (ಚಂದ್ರಪು. 
೪೨೭೧). [ಅಪಾಂಗ * ವೀಕ್ಷಣ) 
ಅಪಾಂಗಾಂಶು (ನಾ). - ಅಪಾಂಗದ್ಯುತಿ: ಚಪಳಾಪಾಂಗಾಂಶುವಿದ್ಯು 
ಲ್ಲತೆಯನಡರೆ . .. ಎಸೆದುದು ಜಾರನಾರೀ ಕದಂಬಂ (ಜಗವಿ. ೪-೨೯). 
(ಆಪಾಂಗ + ಅಂಶು) 
ಅಸಾಂಗಾಲೋಕನ (ನಾ). - ಅಪಾಂಗಾವಲೋಕನೆ: ಮದನೋ 
ತ್ರೇಜಿತ ಬಾಣವಿಭೃಮಮಪಾಂಗಾಲೋಕನಂ ನಲ್ಲಳಾ (ಅಜಿಪು. ೯-೩೯). 
| [ಅಪಾಂಗ * ಆಲೋಕನ] 


೭-೧೦). 


35 


40 


45 


ಅಸಾಂಗಾವಲೋಕನ 


ಅಪಷಾಂಗಾವಲೋಕನ, 
ನೋಟ. ಅಸಾಂಗಾವಳೋಕನ : ಅವನವನತಾನನನಸಾಂಗಾವಳೋ | 
ಕನದೊಳಾಕೆಯಂ ತಪ್ಪು ನೋಡುತ್ತುಂ ಪೋಗಿ (ಶಾಂತಿಪು. ೮-೮೩ ವ). | 
[ಅಪಾಂಗ + ಅವಲೋಕನ] 
ಅಸಾಂಗಾವಳೋಕನ "ಅಪೂಂಗಾವಲೊಕನ? ನೋ. 
ಅಸಾಂಪತಿ (ನಾ). ೧. ಜಲಾಧಿಪತಿ; ಸಮುದ್ರ. ೨. ವರುಣ. [ಸಂ.] 
ಅಸಾಂಸುಲೆ (ನಾ). ದೋಷವಿಲ್ಲದವಳು; ರಶ್ಮಿ; ಪತಿವ್ರತೆ: 
ಜಗದೊಳಪಾಂಸುಲೆಯ ಚರಿತಕೆ ಸರಿಮಿಗಿಲಿಲ್ಲ (ಹದಿಬ. PN 
[ಸೆಂ. ಅಪಾಂಸುಲಾ] 
ಅಪಾಕರಣ (ನಾ). ಹೊರಗುಮಾಡುವುದು; ದೂರ ತಳ್ಳುವುದು; 
| 
| 
| 
ಭತಿ (ವಾತ್ಸಲ್ಯ. ೩೦೨). [ಅಪಾತ್ರ + ದಾನ] 
ಅಪಾತ್ರಪಾತ್ರ (ನಾ). ೧. ಅರ್ಹವಲ್ಲದ ಪಾತ್ರ: ಗಾತ್ರದೊಳು ವಿಷ 
ಯಾತುರಂಗಳಪಾತ್ರಪಾತ್ರಂಗಳು ಲಘುಗಳಪವಿತ್ರಮಿತ್ರಂಗಳು ಗಣಿಕೆ; 
ಯರ ಮಾತುಗಳು ಬಳಿಕ (ಬಸಪು. ೪೦-೬೩). ೨. ಅಯೋಗ್ಯರಿಗೆ 


ನಿರಾಕರಿಸುವುದು. (ಸಂ.] 
ಮಾತ್ರ ತಕ್ಕವನಾದ ವ್ಯಕ್ತಿ. [ಅಪಾತ್ರ * ಪಾತ್ರ] 


ಅಪಾಕೃತ (ಗು). ಹೊರದೂಡಿದ; ನಿರಾಕರಿಸಲ್ಪಟ್ಟ: ಪರಮಕಾರ(ರು) 
ಣಿಕನಪ್ಪನಪಾಕೃತದೋಪಂ (ಕನಿರಾ. ೩-೨೨೧); po ತನಿಷ್ಮುರಾಕ್ಷರಂ 
ಲಾಲಿತ ಅಲಿತನಡಪ್ರ, ಕಾರಮದು ಸುಕುಮಾರಂ(ಕಾವ್ಯಾವ.೫೧೨). [ಸಂ.] 

ಅಸಾಚಿ (ನಾ). ೧. "ದಕಣ ದಿಕ್ಕು ; ತೆಂಕಲು. ೨. ಪಶ್ಚಿಮ ದಿಕ್ಕು; 
ಪಡುವಲು. "ಅವಾಚಿ > ಪರಾ. (ಸಂ. ಅಪಾಚೀ) 

ಅಸಾಚೀನ (ಗು). ೧. ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿದ; ದಕ್ಷಿಣದ 
ಕಡೆಯ ; ತೆಂಕಣದ. ೨. ಪಶ್ಚಿ ಮದ. ೩. ಬೇರೆ ಕಡಿ ಮುಖ. ತಿರು 
ಗಿಸಿದ ; ಹಿಮ್ಮೊಗವಾದ. (ನಾ). ೪. ಕೆಳಮೊಗವಾಗಿರುವುದು ; 
ತಲೆಬಾಗಿರುವುದು : “ಅಪಾಚೀನಂ, ಅವಾಜ್ಮುಖಂ- ಈ ೨ ತಲೆವಾಗಿ 
ರ್ದುದು” (ಹಲಾಯು. ೧೨೫-೭೨) ; « ಆವಾಜು ಖಮಪಾಚೀನಮೆನೆ ತಲೆ 
ವಾಗುಹಂ” (ಮಂಗರಾ. ೧೩೬೪-೩೩). "ಅವಾಚೀನ?' ಫರಾ. [ಸಂ.] 

ಅಸಾಚ್ಯ (ಗು). ೧. ದಕ್ಷಿಣದ. ೨. ಪಶ್ಚಿಮದ. (ನಾ). ೩. ಒಂದು 
ಕುಲವ ಹೆಸರು: ಆರ್ಯರು ಅವರಲ್ಲಿ ನಾಗ, ಯಕ್ಷ, ನಿಷಾದ . 
ನೀಚ್ಮ, ಅಪಾಚ್ಯ ಮುಂತಾದ ಕುಲಗಳನ್ನು ವಿಂಗಡಿಸಿಕೊಂಡಿದ್ದ ರು 
(ಭಾಇಪ್ರ. ೨೨). [ಸಂ.] 

ಅಸಾಟನ (ನಾ). ೧. ಚಟುವಟಕೆಯಿಲ್ಲದಿರುವುದು; ಶಕ್ತಿಯಿಲ್ಲ 
ದಿರುವುದು. ೨. ರೋಗ ; ಅಸ್ವಸ್ಥತೆ, [ಸಂ.] 

ಅಪಾತ್ರ (ಗು). ೧. ದಾನ ಮುಂತಾದುವನ್ನು ತೆಗೆದುಕೊಳ್ಳಲು 
ತಕ್ಕವನಲ್ಲದ, ೨-ಅನರ್ಹನಾದ : ಮಿಸ್ಮಾದೃಷ್ಟಿಯಪ್ಪಂ "ತನ್ನ 
ನೆಂತು ಸಮಣಕಿನೆಗಟಿಕ್ಕೊಡಮಾತನಪಾತ್ರಮೆ (ಆದಿಪು. ೧೦-೯ ವ); 
ಪಾತ್ರ ಅಪಾತ್ರನೆಂದು ಕಂಡರೆ ಶಿನನೆಂತು ಮೆಚ್ಚು ವನು (ಬಸವ. ೮೦೪). 
೨. (8). ಅನರ್ಹನಾದವನು : ಕರೆದಪಾತ್ರ ಗಿತ್ತು ಪಾತ್ರನ 
ಪರಿಹರಿಸಲೀಯೆರಡಜಕಿಂ ಸಂಹರಣವೈದುವುದಾಜ್ಜಸಿದ ಧನವ ತ್ಯ ಸ 
(ಕುವ್ಯಾಉ. ೩-೨೩). [ಸಂ.] 

ಅಪಾತ್ರತೆ (ನಾ). ಅನರ್ಹತೆ : ಯಾವನೊಬ್ಬ ನೌಕರನಿಗೆ ರಾಜ್ಯಾಧೀನ 
ನೌಕರಿಯ ಅಥವಾ ಹುದ್ದೆಯ ವಿಚಾರದಲ್ಲಿ ಅಪಾತ್ರತೆಯುಂಟಾಗತಕ್ಕು 
ದಲ್ಲ (ಭಾಧಾನ. ೯). (ಸಂ. ಅಪಾತ್ರತಾ] 

ಅಸಾತ್ರದಾನ (ನಾ). ಅರ್ಹರಲ್ಲದವರಿಗೆ ಕೊಡುವ ದಾನ: ಅಪಾತ್ರ 
ದಾನಂ ಭೋಗಭೂಮಿಗಳೊಳಂ ... ಕುಮಾನುಷತ್ವಮಂ ಮಾಡುಗುಂ 
(ಆದಿಪು.೧ಂ-೧೦ ವ); “ಪ್ರೀತಿ ಯಾವಾಗಲೂ ಅಪಾತ್ರದಾನವಾಗಬಾರದು 


೨೪% 


ಅಸಾಯಕಾಕಿ 


| ಅಪಾದಾನ (ನಾ). ದೂರಕ್ಕೆ ಒಯ್ಯುವುದು; ಒಂದೆಡೆಯಿಂದ 
| ತೆಗೆಯುವುದು: “ಅಪಾದಾನಮೆಂದಾವುದಾನೊಂದಆಿಂ ತೊಲಗು 
| ವುದು” (ಶಮುದ. ೧೩೧ ವೃತ್ತಿ). ಆದಂ ಪಂಚಮಿಯಪ್ಪು ದಪಾದಾನಸ್ಥಲ 
| ದೊಳದೆದಲೊದವುಗುಮಾತಂಕಾದಾನೇಷ್ಟಾನಿಷ್ಟಾಪಾದಿತ ಹೆೇತುವಿನು 
5| ದಯದೊಳ್‌ ಗೌರವದೊಳ್‌ (ಶಮದ. ೧೩೧). [ಸಂ.] 
ಅಪಾದಾನಕಾರಕ (ನಾ). [ವ್ಯಾಕ]. ಒಂದು ವಸ್ತು ತನ್ನ ಸ್ಥಳವನ್ನು 
ಬಿಟ್ಟು ಹೋಗುತ್ತಿದೆ ಎಂಬುದನ್ನು ಸೂಚಿಸುವ ವಿಭಕ್ತಿ: ಅಪಾ 
ದಾನೇ-ಅಪಾವಾನಕಾರಕದಲ್ಲಿ, Eu ಪಂಚಮಿಸಾವಿಭಕಿ ಕ್ರಿಯಕ್ಕು ಂ 
(ಭಾಷಾಭೂ. ೮೪ ಟೀ); ಊರತ್ತಣಿಂ ಬಂದಂ, ಬೆಟ್ಟಿದತ್ತಣಿಂದಿಟಿದಂ, 
ಕುದುರೆಯತ್ತಣಿಂದೋಡಿದಂ (ಭಾಷಾಭೂ, ೮೪ ಉದಾ). 
[ಅಪಾದಾನ + ಕಾರಕ] 
ಅಪಾದಾನವಾಚಕೆ (ನಾ). ಅಪಾದಾನವನ್ನು ಸೂಚಿಸುವ ಶಬ್ದ. 
[ ಅಪಾದಾನ + ವಾಚಕ] 
ಅಪಾನ (ನಾ). ೧. ದೇಹಗತವಾದ ಐದು ಬಗೆಯ ವಾಯುಗಳಲ್ಲಿ 
ಒಂದು; ದೇಹದಲ್ಲಿ ಗುದಸ್ಥಾ ಶನದಲ್ಲಿದ್ದು ಕೊಂಡು ಅಲ್ಲಿ ನಡೆಯ 
ಬೇಕಾದ ಕಾರ್ಯಗಳಿಗೆ ಸಹಾಯಕವಾದ ವಾಯು : *ಗುಡಡೊ 
ಳೆಡೆಯಾಡುವನಿಲಮಪಾನಮೆನಿಸಿಕ್ಕು * (ಮಂಗರಾ. ೧೫-೧೨). ೨. ಗುದ 
ಪ್ರದೇಶ: “ಗುದಃ, ಪಾಯುಃ, ಅಪಾನಂ- ಈ ೩ ಗುದಂ? (ಹಲಾಯು. 
೮೫-೩೫೯). [ಸಂ.] 
20| ಅಪಾನವಾಯು (ನಾ). ೧. - ಅಪಾನ. ೨. ಹೂಸು; ಗುದದ್ವಾರ 
ದಿಂದ ಹೊರಬೀಳುವ ಗಾಳಿ: ಗುಹ್ಮದಲ್ಲಿ ಅಪಾನವಾಯು ನಾಭಿ 
ಯಲ್ಲಿ ಸಮಾನವಾಯು (ಚನ್ನವ. ೮೬೯). [ಅಪಾನ * ವಾಯು] 
ಅಪಾನಾನಿಳೆ (ನಾ). - ಅಪಾನವಾಯು ೨ : ಬಳಸಿನೊಳೇಂ ತಿಂಬುದು 
ಮಾತುಳಂಗ ಪತ್ರಪ್ರಯುಕ್ತಮಧುವೆಂ ಬೇಗಂ ಕಳೆಗುಂ ಮಸಗಿದಪಾನಾ 
ನಿಳನಂ (ಲೋಕೋಪ. ೯-೨೪೬). [ಅಪಾನ * ಅನಿಳ ( ಇ ಅನಿಲ)] 
ಅಪಾಫೋಲಿ (ನಾ). ಪೋಕರಿ; ದಾರಿ ತಪ್ಪಿದವನು: ಅವನು ತೀರೆ 
ಆಪಾಪೋಲಿ (ಜಾರುದಾ. ೧೦೨) ; ಎಲ್ಲಾ ಅಂಥ ಅಪಾಪೋಲಿಗಳೇ 
|. (ಚೆಂಗೂಚಿ. ೫೪). [?] 
ಅಪಾಮಾರ್ಗ, (ನಾ). ತಪ್ಪು ದಾರಿ: ಹುಡುಗ ಯಾಕೋ ಅಪಾ 
ಮಾರ್ಗ ಹಿಡಿಯುತ್ತಿದ್ದಾನೆ (ರೂಢಿ). (ಸಂ. ಅಪಮಾರ್ಗ] 
ಅಸಾಮಾರ್ಗ, (ನಾ). ಉತ್ತರಣೆ ಗಿಡ; ಉತ್ತರಾಣಿ ಗಿಡ: ನ್ಯಗ್ರೋ 
ಧಶಮೈ ಶಾಮಾರ್ಗ ಖದಿರಾದಿ ಶುಷ್ಕ ಸಮಿತ್ತುಗಳುಮಂ (ಪಂಚತಂ. 
[ಸಂ.] 
ಅಪಾಯ (ನಾ). ೧. ಕೆಡುಕು; ಕೇಡು ; ಹಾನಿ: ಚರಣಂಗಳ್‌ ನಾಲ್ಕ 
ಜಕೊಳಂ ಪರಿಕಿಸೆ ಕರ್ತಂಗೆ ಕವಿಗೆ ಲೇಖಕನಪ್ಪಂಗಿರದಕ್ಕುಮಪಾಯಂ 
ಗಳ್‌ (ಛಂದೋಂಬು. ಪರಿ. ೧-೨೪) ; ಏಸಪಾಯವನೊದೆದು ಕಳೆಯರು 
ಕೃಷ್ಣಭಕ್ತರು (ಕುವ್ಯಾದ್ರೋ. ೩-೬೦). ೨. ಕಳೆದುಹೋಗುವುದು ; 
ತೀರಿಹೋಗುವುದು. "ಮೇಘಾಪಾಯ', "ಶಿಶಿರಾಪಾಯ' ಪರಾ. 
೩. ವಿನಾಶ; ಸಾವು. [ಸಂ] 
4| ಅಪಾಯಕರ (ಗು). - ಅಪಾಯಕಾರಕ. ([ಸಂ.] 
ಅಪಾಯಕಾರಕೆ (ಗು). ಕೇಡನ್ನುಂಟುಮಾಡುವ : ನೀವು ಗುರುವನ್ನು 
ಓಲೇಕಾರನಂತೆ ನೋಡತೊಡಗಿದ್ದೀರಿ. ಇದು ಅಪಾಯಕಾರಕವಾಗಿದೆ 
| (ರಂಗರೋ. ೭೯). (ಅಪಾಯ + ಕಾರಕ] 
ಅಪಾಯಕಾರಿ (ಗು). ಕೇಡನ್ನುಂಟುಮಾಡುವಂಥ; ಕೆಡುಕನ್ನು 
ತರುವ : ಇಲಿ, ಜಿರಳೆ, ನೊಣ ಮೊದಲಾದವುಗಳು ನಮ್ಮ ಆರೋಗ್ಯಕ್ಕೆ 
ಅಪಾಯಕಾರಿ ಜೀವಿಗಳಾಗಿವೆ (ಅಡುಸಾ. ೪೮). (ಸಂ. ಅಪಾಯಕಾರಿನ್‌] 


10 


15 


25 


80 


೬೧-೧). 


35 


451 


ಅಸಾಯನಿಚಯ 


ಅಪಾಯನಿಚಯ (ನಾ). [ಜೈನ] ನಾಲ್ಕು ಬಗೆಯ ಧರ್ಮಧ್ಯಾನ 
ಗಳಲ್ಲಿ ಎರಡನೆಯದು ; ಲೋಕದ ಅಜ್ಞಾನವನ್ನೂ ದುಃಖವನ್ನೂ 
ಹೇಗೆ ತೊಲಗಿಸಬೇಕೆಂಬುದರ ಚಿಂತನೆ: ಭಟಾರರಾಜ್ಞಾವಿಚಯ 
ಮಪಾಯವಿಚಯ ವಿಪಾಕನಿಚಯ ಸಂಸ್ಥಾನವಿಡಯಮೆಂಬೀ ನಾಲ್ಕುಂ 
ತೆಅದ ಧರ್ಮಧ್ಯಾನಂಗಳಂ ಧ್ಯಾನಿಸುತ್ತಂ (ನಡ್ಡಾ ರಾ. ೧೫೪-೯) ; ಮುನ್ನ 
ಮಾಜ್ಞ್ವಾವಿಚಯಮಪಾಯ [ಪಾಠಾಂ. ಕ] ವಿಚಯ ವಿಪಾಕವಿಚಯ 
ಸಂಸ್ಥಾನ ವಿಚಯಮೆಂಬ ನಾಲ್ಕುಂ ಧರ್ಮಧ್ಯಾನಮಂ ಧ್ಯಾನಿಸುತ್ತುಂ 
(ಆದಿಪು. ೧೦-೧೪ ವ). [ಅಪಾಯ + ವಿಚಯ] 
ಅಪಾಯಸಂಕೇತೆ (ನಾ). ಅಪಾಯವೊದಗಿದೆಯೆಂದು ಸೂಚಿಸುವ 
ಸಂಕೇತ. (ಅಪಾಯ + ಸಂಕೇತ] 
ಅಪಾರ (ಗು). ೧. ಪಾರವಿಲ್ಲದ; ಎಲ್ಲೆಯಿಲ್ಲದ; ಅತ್ಯಧಿಕವಾದ. 
೨. ಕೊನೆಯಿಲ್ಲದ; ಮಹತ್ತರವಾದ : ಒಪ್ಪದಿಂ ಕಳೆದು ರಾಜಕುಮಾ 
ರನಪಾರ ಚಿಂತೆಯಿಂ (ನೇಬಿರ. ೭-೪) ; ನನಗೆ ಅಪಾರ ಆನಂದವಾಗು 
ತ್ತಿತ್ತು ( ಬಾಣಆ. ೬). (ನಾ). ೩. ನದಿಯ ಆಚೆಯ ದಡ: “[ ಅಪಾರ 
ಮೆಂಬುದು ಅರ್ವಾಕ್ಕೂಲಂ]* (ಹಲಾಯು. ೧೧೦-೪೫) ; “ಅಪಾರ 
ಮರ್ವಾಕ್ಕೂಲಮೆಂದಿತ್ತಡಿಯಕ್ಕು* (ಮಂಗರಾ. ೧೨೩-೧೨). [ಸಂ.] 
ಅಪಾರದರ್ಶಕೆ (ಗು). ಪಾರದರ್ಶಕವಲ್ಲದ; ತನ್ನ ಮೂಲಕ ನೋಡಿ 
ದರಿ ಆಚೆಯ ವಸ್ತುಗಳು ಕಾಣಲು ಅವಕಾಶ ಕೊಡದಿರುವ.: 
(ಸಂ. (ಅ- ೬ ಪಾರದರ್ಶಕ)] 
ಅಪಾರದರ್ಶಕತ್ವ (ನಾ). ಪಾರದರ್ಶಕವಲ್ಲದಿರುವಿಕೆ : ಧಾತುಗಳಲ್ಲಿ 
ಅಪಾರದರ್ಶಕತ್ವ, ಜಡತ್ವ... ಎಂಬ ನಾಲ್ಕು ವಿಶೇಷ ಗುಣಗಳುಂಟು 
(ಮುಂಬಯಿ. ೪-೯೩). [ಸಂ.] 
ಅಪಾರದರ್ಶಿ (ನಾ). ೧. - ಅಪಾರದರ್ಶಕ. ೨. ಪಾರವನ್ನು ಕಾಣ 
ದವನು. (ಸಂ. ಅಪಾರದರ್ಶಿನ್‌] 
ಅಸಾರಭುಜಾಯಮಾನ (ನಾ). ಅಪಾರ ಭುಜದಂತೆಇರುವವನು ; 
ಅತೀವ ಪರಾಕ್ರಮಿ: ಖೇಚರರಾಜಂಗೆ ಕೃಛ್ರಾಸಾಧ್ಯಕ್ಕಮಿವರಿರ್ವರೆ 
ಅಪಾರ ಭುಜಾಯಮಾನರೆಂಬುದನೆ ನಂಬುವುದು (ಶಾಂತಿಪು. ೨-೭೭ ವ). 
[ಸಂ. (ಅಪಾರ * ಭುಜಾಯಮಾನ)] 
ಅಸಾರಮಹಿಮ (ಗು). ಹೆಚ್ಚಾದ ಮಹಿಮೆಯುಳ್ಳ: ಆ ವಾರಿಧಿಯಿಂದ 
ಪಾರಮಹಿಮಂ ... ಪುಟ್ಟುಗುಂ ನಂದನಂ (ಜಗವಿ. ೨-೮೩). 
[ಅಪಾರ + ಮಹಿಮ] 
ಅಪಾರವಿಸ್ತಾರಿ (ಗು). ಪಾರವಿಲ್ಲದಷ್ಟು ವಿಸ್ತಾರವಾದ ; ಅತಿ ವಿಸ್ತಾ 
ರವಾದ : ಆ ಮಹಾರ್ಣವಂ ಸಮುದ್ರಮಾಗಿಯುಂ ಅಪಾರವಿಸ್ತಾರಿಯುಂ 
» ೬ « ಎನಿಸಿದುದು (ಜಗವಿ. ೧-೪೪ ವ). (ಸೆಂ. ಅಪಾರೆವಿಸ್ತಾರಿನ್‌'] 
ಅಪಾರವೀರ್ಯ (ಗು). ಅತಿಶಯ ಪರಾಕ್ರಮಶಾಲಿಯಾದ : ಅಪಾರ 
ವೀರ್ಶನುಂ ಪಂಚಶತಚಾಪೋತ್ಸೇಧನುಂ.. . . ಆಗಿ (ಆದಿಪು. ೧೫-೩ ವ). 
[ಆಪಾರ * ವೀರ್ಯ] 
ಅಪಾರ್ಥ (ಗು). ೧. ಅರ್ಥವಿಲ್ಲದ. ೨. ಪ್ರಯೋಜನವಿಲ್ಲದ; 
ವ್ಯರ್ಥವಾದ. (ನಾ). ೩. ತಪ್ಪು ಅರ್ಥ: ತತ್ವಾರ್ಥಮನಜಕಿಯದ 
ಮುನ್ನಮಪಾರ್ಥಂ ರಂಜಿಸಿದ ಪಳಿಕುಮಣಿಯವೊಲಿರದೇ (ಜಗವಿ. 
೧-೧೪) ; ಅರ್ಥವಿಲ್ಲದ ರೂಢಿ ಮೂಢತೆ ಕೊಡವಿ ಮೇಲಕೆ ನೋಡಿದೆ: 
ವ್ಯರ್ಥವಾಗಿದೆ ವೃಕ್ತಿಶಕ್ತಿಯಪಾರ್ಥಗೊಂಡಿದೆ ಗಂಡೆದೆ (ನೆಲಮು. ೫೩) ; 
ನನ್ನ ಮಾತಿಗೆ ಅಪಾರ್ಥ ಮಾಡಬೇಡ (ರೂಢಿ). [ಸಂ.] 
ಅಪಾರ್ಥಿವ (ಗು). ಪೃಥಿನಿಗೆ ಸಂಬಂಧಪಡದ; ಅಲೌಕಿಕವಾದ : 
ಅವನ ಆ ಅಪಾರ್ಥಿವ ನಿಧಿಸ್ವರೂಪವಾದ ದೇವಕನ್ನಿಕೆಯನ್ನು ನಿಂದಿಸುವ 
ಹುಡುಗಿಯನ್ನು ಹುಡುಕುತ್ತಾ (ಕೋಹಿನೂ. ೨೩). [ಸೆಂ.] 


೨೯೬ ಅಪೀಮು 


ಅಪಾಲಾಪ (ನಾ). - ಅಪಲಾಪ : ಕರಿಯ ಅಪಾಲಾಪ ಮಾಡುವುದೂ 
ಉಂಟು (ಕುಡಿಕೂ. ೧೦೨). (ಸಂ. ?] 


ಅಸಾವಸ್ಥೆ (ನಾ). ದುರವಸ್ಥೆ ; ಕೆಟ್ಟ ಪರಿಸ್ಥಿತಿ: ಸಾಮ್ಯಾಜ್ಯಲಕ್ಷ್ಮಿಯ 
ಅಪಾವಸ್ಥೆ ಯನ್ನು ಏನೆಂದು ಹೇಳೋಣ (ಪಂಯಾತ್ರೆ. ೩೩). [ಸಂ.] 


ಅಪಾವೃತ (ಗು). ೧. ಆವರಣವನ್ನು ತೆಗೆದ; ಮುಚ್ಚಳವನ್ನು ತೆರೆದ. 
(ನಾ). ೨. ಸಂಯಮವಿಲ್ಲದಿರುವುದು. [ಸಂ.] 

ಅಪಾಶ್ರಯ (ಗು). ೧. ಆಸರೆ ತಪ್ಪಿದ; ಸಹಾಯವಿಲ್ಲದ ; ನಿರಾಶ್ರಿತ 
ವಾದ. (ನಾ). ೨. ಆಸರೆ; ಆಶ್ರಯ; ಗತಿ. ೩. ಮನೆಯ ಮುಂದಿನ 
ಅಂಗಳದಲ್ಲಿ ಹಾಕಿರುವ ಆವರಣದ ಬೇಲಿ. ೪. ಅಂಗಳದಲ್ಲಿ 
ಬಿಸಿಲಿಗೆ ಮರೆಯಾಗಿ ಹಾಕಿರುವ ಮೇಲುಕಟ್ಟು ; ಚಪ್ಪರ. [ಸಂ.] 

ಅಪಾಸಂಗ (ನಾ). ಬತ್ತಳಿಕೆ. [ಸಂ.] 

ಅಪಾಸನ (ನಾ). ೧. ನೆಲೆಯನ್ನು ತಪ್ಪಿಸುವುದು; ದೂರಕ್ಕೆ ಎಸೆ 
ಯುವುದು. ೨. ಕೊಲೆ; ಸಂಹಾರಮಾಡುವುದು. [ಸಂ.] 

ಅಪಾಸ್ತ (ಗು). ಹೋಗಲಾಡಿಸಿದ; ದೂರಮಾಡಲ್ಪಟ್ಟ : ಅಪಾಸ್ತ 
ಭ್ರೂಲತಾ ವಿಲಾಸ ವಿಶೇಷಂ ಕಮಲಮದು ಪೋಲದೀ ನಿನ್ನ ಮುಖಮಂ 
(ಕವಿರಾ. ೩-೪೭) ; ಅಪಾಸ್ತೋಷ್ಮಸ್ಪಂದನಂ ಪ್ರಸನ್ನೆಂ ಮಧುರಂ ವಾಸ್ತವ 
ಯುತಮೊಗೆದುದು ಭವ್ಮಸ್ತೋಮಪ್ರಮದಳಾರಿ ದಿವೃನಿನಾದಂ (ಚಂದ್ರಪು- 
೭-೧೮). ([ಸಂ.1 

ಅಪಿಂಡ (ನಾ). [ಜೈನ] ನಾಮಕರ್ಮದಲ್ಲಿ ಎರಡನೆಯ ವಿಭಾಗ : 
ನಾಮಕರ್ಮಮುಂ ಪಿಂಡಾಪಿಂಡನಾಮದಿಂ ತೊಂಭತ್ತು ಮೂಜು ತೆಜ 
ನಕ್ಕುಂ (ಶಾಂತಿಪು. ೧೨-೧೧ ವ). [ಸಂ.] 

ಅಪಿಧಾನ (ನಾ). ೧. ಮುಚ್ಚುವುದು; ಮರೆಮಾಡುವುದು. 
೨. ಮುಚ್ಚಳ; ಮರೆ. [ಸಂ.] 

ಅಪಿನದ್ಧ (ಗು). ೧. ಮುಚ್ಚಿದ ; ಮರೆಮಾಡಿದ. (ನಾ). ೨. ಕಟ್ಟ 
ಲ್ಪಟ್ಟುದು : “ಬದ್ಧಂ, ಪಿನದ್ಧಂ, ಆಮುಕ್ತಂ, ಅಪಿನದ್ಭಂ - ಈ ೪ 
ಕಟ್ಟಲ್ಪಟ್ಟುದು? (ಹಲಾಯು. ೧೨೩-೬೨). &, ಕಾಲಿಗೆ ಕೆರ, ಮೋಜಾ 
ಮುಂತಾದ ತೊಗಲ ರಕ್ಷೆಕಟ್ಚಿಕೊಂಡವನ ಪೆಸರುಗಳು (ಸಿದ್ಧಾಂತಿ. 

[ಸಂ.] 

ಅಪಿನಿ, ಅಪನಿ, ಅಫಿನಿ (ನಾ). - ಅಪೀಮು : ಭಂಗಿಯ ಬಂಡಿಯಪಿನಿಯ 
ಕೊಟ್ಟ ಗೆಯುರಿಸಿಂಗಿಯ ಹೊಆಕ .,. ನಡೆದವಾ ಭಂಗನೇಮಿಯ ದಂಡಿ 
ನೊಡನೆ (ಕುರಾಸಾಂ. ೧೯-೧೦) ; ಕರಿಯ ಮದ್ದಿನ ತಿತ್ತಿ ಬಾಣದ ಹೇರು 
ಗಳಿರದಪಿನಿಯ ಸಾಲಮೊಟ್ಟಿ ಬರುತಿರ್ದುವು (ಕಂನವಿ. ೧೧-೩೭). ಅಪನಿ 
(ಕಿ). ಅಫಿನಿ (8). [ಆ ಅನೀಮು] 

ಅಪಿನಿಕೂಟ (ನಾ). ಅಫೀಮಿನ ಉಂಡೆ: ಹುರಿದ ಹೊಸಭಂಗಿ ಹದ 
ಗೆಯ್ದಪಿನಿಕೂಟಿದೊಳ್‌' ಬೆರೆದಮಲ್‌ (ಚೆಬಪು. ೪೭-೪೫). 

[ಅಪಿನಿ * ಕೂಟ] 

ಅಪಿಪಾಸ (ಗು). ಬಾಯಾರಿಕೆಯಿಲ್ಲದ : ಅಪಿಪಾಸಃ, ಸತ್ಯಕಾಮಃ, 
ಸತ್ಕಸಂಕಲ್ಪಃ ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟಿ ಸ್ವಾಭಾವಿಕ ಗುಣಾಷ್ಟಕ 
ಗಳು ಆವಿರ್ಭವಿಸುವುವು (ಹಿಂದಸಾ. ೨೬೪)- [ಸಂ.] 

ಅಪೀಮು, ಅಫೀಮು (ನಾ). ಗಸಗಸೆಯ ಕಾಯಿಂದ ಬರುವ ಒಂದು 
ಬಗೆಯ ಅಂಟು ಅಥವಾ ಮೇಣ. ಇದು ಒಂದುಮಾದಕ ದ್ರವ್ಯ: 
ಕೆಸಕಸಿಯ ಕಾಯಿಯಲ್ಲಿ ಹೊರಡುವ ಅಂಟಿಗೆ ಕೆಲವರು ಅಪೀಮುಎನ್ನು 
ತ್ತಾರೆ (ಕೃಷಿಪ್ರ. ೧೯೭). ಅಫೀಮು : ಇದರಿಂದ ಗುಣ ತೋರದಿದ್ದರೆ 
ಕಾಲುತೊಲ ಅಫೀಮನ್ನಾಗಲಿ ಅಥವಾ ಅರ್ಧ ತೊಲ ಅಳಲೆಕಾಯ ಪುಡಿ 
ಯನ್ನ್ನಾಗಲಿ ಮೇಲೆ ಹೇಳಿದ ಔಷಧದ ಸಂಗಡ ಸೇರಿಸಿಕೊಡುವುದು 
(ಗ್ರಾಮಾಕ. ೧೩೯). 


10 


ಬ 


0 


೨೨೦). 


30 


40 


45 


i 


ಅಪೀಲ್‌ 


[+ ಅರ. ಪಾರ. ಅಫೀಮ್‌, ಅಘ್‌ಯೂನ್‌ ; ಮರಾ. ಆಫೀಣ್‌, 
ಆಫೀಮ್‌'; ಹಿಂದಿ. ಅಪೀಮ್‌, ಆಫೀಮ್‌: / ಸಂ. ಅಹಿಫೇನ] 
ಅಪೀಲ್‌, ಅಪೀಲು (ನಾ). ಕೆಳಗಿನ ನ್ಯಾಯಾಸ್ಥಾನದಲ್ಲಿ ಆದ 
ತೀರ್ಪನ್ನು ಪುನರ್ವಿಮರ್ಶಿಸಲು ಮೇಲಿನ ನ್ಯಾಯಾಸ್ಫಾನಕ್ಕೆ 
ಮಾಡಿಕೊಳ್ಳುವ ಮನವಿ; ಮೇಲರಿಕೆ. ಅಪೀಲು : ಕೆಳಗಿನ 
ಕೋರ್ಟನನರು ಮಾಡಿದ ತೀರ್ಪಿನ ಮೇಲೆ ಇಲ್ಲಿ ಅಪೀಲು ನಡಿಯುತ್ತದೆ 
(ಮುಂಬಯಿ. ೬-೧೩೨), 
ಅಸೀಲ್‌ಮಾಡು, ಅಪೀಲುಮಾಡು - ಕೆಳಗಿನ ನ್ಯಾಯಾಸ್ಥಾನ 
ದಲ್ಲಿ ಆದ ತೀರ್ಪನ್ನು ಪುನರ್ವಿಮರ್ಶಿಸಲು ಮೇಲಿನ ನ್ಯಾಯಾ 
ಸ್ಥಾನಕ್ಕೆ ಮನವಿ ಮಾಡಿಕೊ: ದೊರೆಗಳವರಲ್ಲಿ ಅಪೀಲು ಮಾಡುವು 
ದಕ್ಕೆ ನಿಯಮವಿರಲಿಲ್ಲ (ಮಹಾವಂ. 11, ೪೧). [ಆ ಇಂ. Appeal] 
ಅಪೀಲು “ಅಪೀಲ್‌” ನೋ. 
ಅಪು, ಅಪ್ಪು, ಅಫು, ಅಫೂ (ನಾ). ೬ ಅಫೀಮು : ಗಿದ್ದನ ಅಕ್ಕ್ಯಾಗ 
ಮಳಿರಾಜ ಅವರು ಅಫುವನ್ನು ಕೂಡ್ಕಾರ ಮಳಿರಾಜಾ ಸ ಣ್ಣ ಕೂಸಿ ಗಿ 
ಮನ್ನಿಸಿ ಉಣಿಸ್ಕಾರ (ಮಲ್ಲಿಗೆ. ೨೭) ; ಮಕ್ಕಳಿಗೆ ಅಪು ತಿನಿಸೋದು 
ನೋಡು (ರಾಜಾದೇ. ೫). ಅಪ್ಪು: ಕೆಲಮಂದಿ ಅಪ್ಪುತಿಂದುದರಿಂದ 
ಆಯ್ತೆಂದು, ಹೇಳಿದರು ಅಲ್ಲವೆ, ಎಂದು ಕೇಳಿದರು (ನವರಾ. 11, ೫೯); 
ಅಪ್ಪುವಿನ ಎಣ್ಣೆ (ಮುಂಬಯಿ. ೫-೭೨). ಅಫ್ರೆ: ಗಾಂಜ ಅಫು ಸರಾಯ 
ಮುಂತಾದ ಅಮಲೇರುವ ಪದಾರ್ಥಗಳನ್ನು (ಮುಂಬಯಿ. ೪-೨೫) ; ಭಂಗಿ 
ದತ್ತೂರಿ ಅಫು ಗಾಂಜಿ ಮೊದಲಾದ ಅಮಲಿನಲ್ಲಿ (ಕೃ ಹಿ ಪ್ರ. ೩೧೧) ; 
ಹಣಬರು - ಇವರು ಮಾಂಸ ತಿನ್ನುತ್ತಾರೆ. ಆದರೆ ಸಾರಾಯ, ಗಾಂಜಿ, 
ಭಂಗಿ, ಅಫು ಇವುಗಳನ್ನು ಮುಟ್ಟುವುದಿಲ್ಲ (ಕಭಾಗೆ. ೧೨೬). ಅಫೂ : 
ಭಾರತೀಯ ಗಾಂಜಾ ಅಫೂಗಳು ನಿಮ್ಮ ತಲೆಯಲ್ಲಿ ಸಾವಕಾಶವಾಗಿ 
“ಅಮಲು ಕೂಡಿಸುತ್ತವೆ (ಕುರಿಹಿಂ. ೧೩೫); ರಾಮಕಮಲ ಭಟ್ಟಾ 
ಚಾರ್ಯರು ಅಫೊ ತಿಂದು ಕಣ್ಣುಮುಚ್ಚಿಕೊಂಡು ಗುಡಿಗುಡಿಯನ್ನು 
ಕುಡಿಯುತ್ತಿದ್ದರು (ಶ್ರೀಕಾಂತ. ೮). [-ಮರಾ. ಆಫು, ಅಫೂ] 
ಅಪುಟಿಗಿ (ಗು). (?) : ಕಾನತ್ತೆರಿನ ಸಿಸ್ತಿನಿಂದ ಗ ೧ ಪ್ರಾಕು ನಿಲಿಸಿದ ನಷ್ಟ 
ದಿಂದ ತೋಟದ ಸ್ತಳ ಆಪುಟಗಿ ಸ್ತಳವಾದ ಸಂಮಂದ ಮಹಾಜನಂಗಳು 
ವರಾಡಿಸಿ ಕೊಡುತ್ತಿದ್ದ ಬಗೆಲು (ಮೈಆರಿ. ೧೯೪೩ ; ೪೪-೪೬; 1711). (2) 
ಅಪುತ್ರ (ನಾ). ೧. ಮಗನಿಲ್ಲದವನು. ೨. ಮಗನಲ್ಲದವನು: ಸ್ತ್ರೀ 
ಫುರುಷ ಸಂಗ ವಿರೋಧ ನಮಗಿನ್ನರಸನಾಫುತ್ರಸ್ಕಗತಿಯೆಂದಿರದೆ ಶ್ರುತಿ 
ವಚನ (ಕುವ್ಯಾಆ. ೪-೨೭). [ಸೆಂ.] 
ಅಪುತ್ರಕ (ನಾ). ಗಂಡುಮಕ್ಕಳಿಲ್ಲದವನು. "ಅಪುತ್ರಕಪೊರುಳ್‌? 
ಪರಾ. [ಸಂ.] 
ಅಪುತ್ರಕಪೊರುಳ್‌ (ನಾ). ಗಂಡುಮಕ್ಕಳಿಲ್ಲದವನ ಆಸ್ತಿ: ಪೇರಿಯಾ 
ಒಸಗೆಯುಂ ಅಲವಣಮುಂ ಅಪುತ್ರಕಪೊರುಳುಮಾನ್‌ ವಿಟ್ಟಾರ್‌ 
(ಎಕ. ೪11, ಶಿಕಾರಿ. ೧೫೪-೬; 685). [ಅಪುತ್ರಕ + ಪೊರುಳ್‌] 
ಅಪುತ್ರಿಕ (ನಾ). ಸಂತಾನವಿಲ್ಲದವನು; ಮಕ್ಕುಳಿಲ್ಲದವನು. "ಅಪು 
ಕ್ರಿಕದ[ಧ]ನ' ಸರಾ. [ಸಂ.] 
ಅಪುತ್ರಿಕೆದ[ಧ]ನ (ನಾ). ಸಂತಾನವಿಲ್ಲದವನ ಧನ; ಮಕ್ಕಳಿಲ್ಲದ 
ವನ ಹಣ: ಅನ್ನಾರು ಇಲ್ಲದಿದ್ದಡೆ ಅಪುತ್ರಿಕದ£ಧ3ನಕಜ ದೇವಾಲ್ಯಕ್ಳಿ 
ಕ್ಳುವದು ತಮ್ಮಡಿ ಎಂಬ ವಾರ್ತ (ಎಕ. 1%, ಚನ್ನಪ. ೭೩-೩೫ ; 1318). 
[ಅಪುತ್ರಿಕ * ಧನ) 
ಅಪುತ್ರಿಕೆ (ನಾ). ೧. ತನಗಾಗಲಿ ತನ್ನ ತಂದೆಗಾಗಲಿ ಗಂಡುಸಂತತಿ 
ಇಲ್ಲದವಳು. ೨. ಮಕ್ಕಳಿಲ್ಲದೆ ಸತ್ತವರ ಆಸ್ತಿ ಸೇರುವುದರಿಂದ 
ಉಂಟಾಗುವ ಆದಾಯ: ತಳವರಿಕೆ ಕೋರಾಯ ಗುತ್ತಿಗೆ ಅಪುತ್ರಿಳೆ 


೨೪೭ 


5 


35 


40 


45 


ಅಪೂರುವ 


ದಂಡವುಂಡಿಗೆಗಳು. .. ಅರ್ಥದ ಸುವೃಷ್ಟ್ರ್ಯ್ಯಜತು (ಸಿಂಗಿರಾ. ೨೨-೨೭) ; 
ಜನಕಲ್ಯಾಣ ಕಾರ್ಯಗಳಿಗೆ ಬೇಕಾಗುವ ಹಣಕ್ಕಾಗಿ ಇದ್ದ ತೆರಿಗೆಯ 
ವ್ಯವಸ್ಥೆಯ ಪುನರ್‌ಘಟನೆಮಾಡಿ ಬಂಕದೆರೆ, .. ಅಪತ್ರಿಕೆ ... ಗುತ್ತಿಗೆ 
ಗಳೆಂಬ ಹದಿಮೂರು ಹೊಸಕರಗಳನ್ನು ನಿಯೋಜಿಸಿದರು ಬಸವಣ್ಣನವರು 
(ಶರಚ. ೧೨೯). (ಸಂ. ಅಫುತ್ರಿಕಾ] “ 

ಅಪುದು "ಆಗು ನೋ. 

ಅಪುನರಾವೃತ್ತಿ (ನಾ). ಮತ್ತೆ ಹಿಂತಿರುಗಿ ಬಾರದಿರುವುದು; 
ಮೋಕ್ಷ: ಶ್ರವಣ ಮನನ ಜಿಜ್ಞಾಸಾಧ್ಯಾನಾದಿಗಳಿಂದ ಅಪುನರಾವೃತ್ತಿ 
ರೂಪ ಪರಮಾತ್ಮ ಪ್ರಾಪ್ತಿಯೆಂಬ ಮೋಕ್ಷಸ್ವರೂಪವನ್ನು * ೬ ನಿರೊ 
ಪಿಸಿರುವರು (ಹಿಂದಸಾ. ೧೫೪). [ಸಂ.] 

ಅಪುನರ್ಜಾತ (ಗು). ಮತ್ತೆ ಹುಟ್ಟದ; ಪುನರ್ಜನ್ಮವಿಲ್ಲದ : ಅಷ್ಟಾ 
ದಶದೋಷವರ್ಜಿತನುಮವಪುನರ್ಜಾತನುಂ.... ಅಕ್ಳುಂ (ಸುಕುಮಾ. 
೮-೧೪ ವ). (ಸಂ. 

ಅಪುನರ್ಭವ (ನಾ). ೧. ಮತ್ತೆ ಹುಟ್ಟದಿರುವುದು; ಪುನರ್ಜನ್ಮ 
ವಿಲ್ಲದಿರುವುದು; ಮೋಕ್ಷ: ಶಾಸ್ತಿಸೇನ ಮುನೀಶನಾಕ್ಕಿಎ ವೆಳ್ಗೊಳ 
ಅದ್ರಿಮೇಲಶನಾದಿವಿಟ್ಟ ಪುನರ್ಭವಕ್ಕೆ ಜಕಿ ಆಗಿ (ಎಕ. 31, ೩೧-೪ ; 6:0) ; 
೨. ಪುನರ್ಜನ್ಮವಿಲ್ಲದವನು; ಮೋಕ್ಷವನ್ನು ಪಡೆಯುವವನು: ಅಪು 
ನರ್ಭವನಾಪ್ತಂ ತಬ್ಲಪನೋದಿತಮಾಗಮಂ ( ಸುಕುಮಾ. ೬-೨೬). [ಸಂ.] 

ಅಫುರಂಧಿ) (ನಾ). ೧. ಗಂಡನೂ ಮಕ್ಕಳೂ ಜೀವಿಸಿಲ್ಲದ ಸ್ತ್ರೀ. 
೨. ಮರ್ಯಾದೆಗೆಟ್ಟ ಹೆಂಗಸು: ಕೊಳಕು ನಾಜುವ ದುರ್ಪ್ರಣಂಗಳು 
ತೊಳಲುವರಿವರ್ಗಕೆ ತವರ್ಮನೆವೊಳಗೊಳಗುಳಿದಶೌಚಭಾಂಡಂಗಳ 
ಪುರಂಧ್ರಿಯರು (ಬಸಪು. ೪೦-೭೦). [ಸಂ.] 

ಅಪುರೂಪು "ಅಪರೂಪ್ಯ' ನೋ. 

ಅಪುಸ್ಟಿ (ನಾ). [ಕಾವ್ಯಮಾ] ಪುಷ್ಟಿಯಿಲ್ಲದಿರುವುದೆಂಬ ಒಂದು 
ಕಾವ್ಯದೋಷ: “ಅಪುಷ್ಟಿ - ಮುಖ್ಯವಾಗಿ ಹೇಳಬೇಕೆಂದಿರುವ 
ವಿಷಯಕ್ಕೆ ಯಾವ ಅಂಶದಲ್ಲಿಯೂ ಪುಷ್ಟಿ ಅಥವಾ ಅತಿಶಯವನ್ನು ತರದೇ 
ಇರುವ ಸಂಗತಿಯನ್ನು ಹೇಳಿರುವುದು” (ಕೈಪಿಡಿ. ೨೨೮). [ಸಂ.] 

ಅಪುಷ್ಪ (ಗು). ೧. ಹೂವಲ್ಲದ. ೨. ಹೂವಿಲ್ಲದ (ನಾ). ೩. ಹೂವು 
ಬಿಡದ ಮರ. (ಸಂ.) 

ಅಪುಸ್ಪಿಕೆ (ನಾ). - ಅಪುಸ್ಪಿಣಿ (8). (ಸಂ. ಅಪುಪ್ಪಿಕಾ] 

ಅಪುಸ್ಪಿಣಿ (ನಾ). ಮೈನೆರೆಯದ ಹುಡುಗಿ; ಖುತುಮತಿಯಾಗ 
ದವಳು. (ಸಂ. ಆಪುಸ್ಟ್ಪಿಣೀ] 

ಅಪೂಟಿ (ಅ). ಪೂರ್ಣವಾಗಿ ; ಶುದ್ಧಾಂಗವಾಗಿ : “ಇಂಗ್ಲೀಷು ಕಲೀ 
ವವರು ಕನ್ನಡ ಅಫೂಟಿ ಮರಿತಾರ ” (ರಕ್ತಧ್ವ. ೪೯). 

[*- ಮರಾ. ಅಪೂಟ್‌ ಇ ಮುಟ್ಟಿದಿರುವ] 

ಅಪೂಪ (ನಾ). ೧. ದೋಸೆ, ಒಬ್ಬಟ್ಟು, ಇಡ್ಡಲಿ, ಅಪ್ಪ ಮುಂತಾದ 
ತಿಂಡಿ: ಬಳಿಕಿತ್ತ ತನ್ನಯ ಸುತಂ ಪೊಜಗಣಿಂದೊಂದಪೂಪಮಂ ತೆಗೆದು 
ಮೆಲಲು (ಆರಾಚ.:೨-೨೨) ; ನಾನಾವಿಧವಾದ ಅಪೂಪಗಳಿಂದಲೂ, ಸೂಪ 
ಶಾಕಾದಿಗಳಿಂದಲೂ . .. ಭೋಜನವನ್ನು ಮಾಡಿಸಲು (ವೇಂಮಾಹಾ. 
೧೦೯). ೨. ಗೋಧಿ. ೩. ಜೇನುಗೂಡು. [ಸಂ.] 

ಅಪೂರಣಿ (ನಾ). ಬೂರುಗದ ಮರ; ದೂದಿಯ ಮರ. 

[ಸಂ. ಅಪೂರಣೀ] 

ಅಪೂರುವ (ನಾ). - ಅಪೂರ್ವ ೧: ತೇರಾಯ ಕರದಾಧಿ ಯಡಸರ್ಪು 
ದಿಟ್ಟ ಸಲಪೂರುವಮದೇನೆಂದೊಡದಕೆ ಠಾವೆನಿಸಿರ್ನ ಕಾರಣಂ ನೀನಲ್ತೆ 
ನೃಪತಿಯ ಮನೋರಥವ ಪೂರಿಸಲ್‌ ನಿರುಣೆಯಹುದು (ನೆಂಕಾರಾ. 

[ಸಂ. ಅಪೂರ್ವ] 


೨-೮-೯). 


ಅಪೂರ್ಣ 5 
ಅಪೂರ್ಣ (ಗು). ಪೂರ್ಣವಾಗಿಲ್ಲದಿರುವ ; ಅರಕೆಯಾದ ; ಇನ್ನೂ 
ಮುಗಿಯದಿರುವ. [ಸಂ.] 
ಅಪೂರ್ಣಕ್ರಿಯಾಪದ (ನಾ). [ನ್ಯಾಕ] ವಾಕ್ಯದ ಅರ್ಥವನ್ನು 
ಪೂರ್ಣಗೊಳಿಸದ ಕ್ರಿಯಾರೂಪ : ಥಾತುಗಳಿಗೆ ಕೆಲವು ಆಖ್ಯಾತ 
ಪ್ರತ್ಯಯಗಳು ಸೇರಿ ಪೂರ್ಣ ಕ್ರಿಯಾಪದಗಳಾಗುತ್ತವೆ. .. ಮತ್ತೆ ಕೆಲವು 
ಪ್ರತ್ಮಯಗಳು ಸೇರಿ ಅಪೂರ್ಣ ಕ್ರಿಯಾಪದಗಳಾಗುತ್ತವೆ (ಕೈಪಿಡಿ. ೪೯). 
[ಅಪೂರ್ಣ * ಕ್ರಿಯಾಪದ] 
ಅಪೂರ್ಣಭೂತಕಾಲ(ನಾ).[ವ್ಯಾಕ]“ಕ್ರಿಯೆ ಪೂರ್ಣವಾಗಿ ನಡೆದಿರಲಿಲ್ಲ 
ಎಂಬುದನ್ನು ತೋರಿಸುತ್ತದೆ... ಆದ್ದರಿಂದ ಇದು ಅಪೂರ್ಣ ಭೂತ 
ಕಾಲದ ರೂಪವಾಯಿತು*»[ ಮಧ್ಯಮ ೧೧೧). [ಅಪೂರ್ಣ * ಭೂತ ಕಾಲ] 
ಅಪೂರ್ಣಾಂಕ (ನಾ). [ಗಣಿತ] ಭಿನ್ನರಾಶಿ; ಪೂರ್ಣವಲ್ಲದ ಸಂಖ್ಯೆ. 
[ಅಪೂರ್ಣ + ಅಂಕ] 
ಅಪೂರ್ಬ (ಗು). - ಅಪೂರ್ವ೧:: ಭಕ್ತಿಯಿಂ ಬಸದಿಗೆ ವನ್ನು ನೋನ್ತಳ 
ಮಸೂರ್ಬ್ಬತರಂ ಗಡ ಜಕ್ಕಿಯಬ್ಬೆಯಾ (ಎಕ. ೪11, ಶಿಕಾರಿ. ೨೧೯-೨೯ ; 
918). (ಸಂ. ಅಪೂರ್ವ] 
ಅಪೂರ್ಜಾಯ (ನಾ). - ಅಪೂರ್ವಾಯ : ಪೂರ್ಬ್ಸಾಯ ಅಪೂರ್ಬ್ಬಾ 
ಯಯೆಲ್ಲವನೂ (ಎಕ. ೪1, ಕಡೂರು. ೪೯-೪೨ ; 1291) ; ಪೂರ್ಬ್ಬಾಯ 
ಅಫೂರ್ಬಾಯವೊಳಗಾದ ಅ ಷ್ಟ ಭೋಗ ತೇಜಸ್ಸ್ವಾಮ್ಯ ವನು ಸರ್ವ 
ಮಾನ್ಯವಾಗಿ » ೬. ಎಜದು ಕೊಟ್ಟಿ ವು (ಎಕ. ೫1 ಚಿತ್ರದು. ೨-೨೩; 
1355). (ಸಂ. ಅಪೂರ್ವಾಯ] 
ಅಪೂರ್ವ (ಗು). ೧. ಹಿಂದೆಲ್ಲಿಯೂ ಎಂದೂ ಕಾಣದ; ಹೊಸ 
ಬಗೆಯ ; ಅಪರೂಪವಾದ. ೨. ಆಶ್ಚರ್ಯಕರವಾದ. ೩. ಅಸ 
ಮಾನವಾದ. ೪. ಪೂರ್ವವಲ್ಲದ; ಮೊದಲಿಲ್ಲದ. (ನಾ). 
೫. ಹಿಂದೆಲ್ಲಿಯೂ ಎಂದೂ ಕಾಣದುದು; ಅಪರೂಪವಾದುದು : 
ತನ್ನ ರತ್ನಪ್ರತತಿಗಳೊಳಪೂರ್ವಂಗಳಂ ಕೊಂಡು (ಆದಿಪು. ೧೩-೯೧); 
ಎಜವಿಕ್ಕಿದ ಬೆಲ್ಲದವೊಲಪೂರ್ವಮಾಗೆ ಪೇಟ್ದಂ ಕೃತಿಯ (ಛಂದೋಂಬು. 
೧-೮). ೬. ಅಶುಭ: “ಆಕ್ಷಣಮಾದ ಕಾರ್ಯನಮಶುಭಂಗಳಪೂರ್ವ 
ಮೆನಿಕ್ಳು?' (ನಾನಾರ. ೧೦೨). ೭. [ತತ್ತ್ವಶಾ) ಕರ್ಮಜನ್ಯವಾದ 
ಅದೃಷ್ಟಫಲ: ಅಪೂರ್ವನಿಲ್ಲದಿದ್ದರೆ ಸ್ವರ್ಗಕ್ಕೆ ಯಾಗವು ಸಾಧನವಾಗ | 
ಲಾರದು (ಹಿಂದಸಾ. ೧೮೦). ೮. [ಜೈನ] ಸಂಸಾರಿ ಜೀವನು ಮೋಕ್ಷ 
ವನ್ನು ಹೊಂದಲು ಕ್ರಮವಾಗಿ ಏರಬೇಕಾದ ಹದಿನಾಲ್ಕು ಗುಣ 
ಸ್ಥಾನಗಳಲ್ಲಿ ಎಂಟಿನೆಯದು: ದಾಂಟದನಪ್ರನುತ್ತತೆಯನಪೂರ್ವ 
ವೆಂಬೆಂಟನೆಯೆಡೆಯೊಳು ನಿಂದಾ ನಾಂಟತಾ ಸ್ಥಳದಲ್ಲಿ ಪ್ರಥಮ ಶುಕ್ಲೆ 
ಧ್ಯಾನ ಹೆಂಟಿಯಂತಾದುವು ಕರ್ಮಾ (ಭರಚ. ೫೪-೬೩). [ಸಂ.] 
ಅಪೂರ್ವಕ (ನಾ). ಅಪರೂಪ; ಅಪೂರ್ವ; ಅಸಾಧಾರಣ: ಸರ್ವ 
ರಕ್ಷಕ ಕೋವಿದತ್ವಮಜೇನಪೂರ್ವಕಮೇ (ಬಸಪು. ೧೦-೫೪). (ಸಂ. 
ಅಪೂರ್ವಕರಣ (ನಾ). [ಜೈನ] ಮೂರು ಬಗೆಯ ಕರಣಲಬ್ಬಿಗಳಲ್ಲಿ 
ಒಂದು: ಅಧಃಪ್ರವೃತ್ತಕರಣ ಅಪೂರ್ವಕರಣ, ಅನಿವೃತ್ತಿಕರಣಾಭಿಧಾನ 
ತ್ರಿವಿಧಕರಣಲಬ್ದಿ ಮಧ್ಯದಲ್ಲಿ (ತತ್ತ್ವಪ್ರ. ೮೧). [ಅಪೂರ್ವ * ಕರಣ] 
ಅಪೂರ್ವಚಂಪಕ (ನಾ). ಒಂದು ಬಗೆಯ ಸಂಪಗೆಯ ಗಿಡ: 
(ಮೈಔಗಿ. ೨೯೪). [ಅಪೂರ್ವ -- ಚಂಪಕ] 
ಅಪೂರ್ವತೆ (ನಾ). ಅಪರೂಪವಾಗಿರುವುದು; ಅಸಾಧಾರಣವಾಗಿರು | 
ವುದು; ಆಶ್ಚರ್ಯವುಂಟುಮಾಡುವಂಥದು. (ಸಂ. ಅಪೂರ್ವತಾ] 
ಅಪೂರ್ವತೆರ (ನಾ). ಅಸಾಧಾರಣವಾದ ಕ್ರಮ; ಆಶ್ಚಯಕರವಾದ 
ಬಗೆ: ಇಂದಪೂರ್ವತೆರದಿ ಫಲಿತಮಾಯ್ತು (ಕೃಷ್ಣಾಕು. ೫-೧೮). 
[ಅಪೂರ್ವ + ತೆರ (ಆ ತೆಎ)] 


೨೪೮ 


ಅಪೇಕ್ರಿಸು 


ಅಪೂರ್ವಭಿತ್ತಿ (ನಾ). ಅಪೂರ್ವವಾದ ಹಿನ್ನೆಲೆ, ಗೋಡೆ, ಪಟ 
(2): ರಾಣಿವಾಸದ ಬಳ್ಳೆ ಮಾಡದುಜ್ಜಳ ಮಣಿಭಿತ್ತಿ ಚಿಲ್ಪನೊಳಕೊಂಡೊಳ 
ಕೊಂಡುದಪೂರ್ವಭಿತ್ತಿಯಂ (ಪಂರಾಮಾ. ೧-೧೨೮) ; (ಮಲ್ಲಿಪು. ೨-೭೩ 
ನೋ)... [ಅಪೂರ್ವ * ಭಿತ್ತಿ] 
5| ಅಪೂರ್ವರೂಪ (ನಾ). ಅಪರಿಚಿತವಾದ ರೂಪವುಳ್ಳವನು: ರಿಸಿ 
ಯರ್‌ ಪೋಪುದಂ ಸುಕೌಶಳಸ್ವಾಮಿ ಕಂಡೀ ಪೋಪರೇನೆಂಬರಬ್ಬಾ 
ಅಪೂರ್ವರೂಪರಿನ್ನರನೆಂದುಂ ಕಂಡಜಕಿಯೆನೆಂದು ತಾಯಂ ಬೆಸಗೊಂ 
ಡೊಡೆ (ವಡ್ಡಾರಾ. ೪೬-೫). [ಆಪೂರ್ವ * ರೂಪ] 
ಅಪೂರ್ಪರೂಪೆ (ನಾ). ಅಸಾಧಾರಣವಾದ ಸೌಂದರ್ಯವುಳ್ಳ 
ವಳು: ಬರೆಗುಂ ಬರೆಯಂ ದೊರೆವೆತ್ತ ಚೀರಘಟ್ಟಯುಮೆನೆ ಭಿತ್ತಿವೆತ್ತ 
ತೆಜನೊಪ್ಪಿ ದುದೂೊರ್ವಳಪೂರ್ವರೂಪೆಯಾ (ಶಾಂತಿಪು. ೮-೪೧). 
[ಸಂ. ಅಪೂರ್ವರೂಪಾ] 
ಅಪೂರ್ವಸಾಯಕೆ (ನಾ). ಒಂದು ಬಗೆಯ ಬಾಣ (7) : ಪಾಪೇಭ 
ಕಂಠೀರವನೆಚ್ಚೊಂದಪೂರ್ವಸಾಯಕಂ ಚಿತ್ರಾನೀಕನಂ ನೆಜಕಿಗೊಳ್ಳುದುಂ 
(ಶಾಂತಿಪು. ೪-೨೩ ವ). [ಅಪೂರ್ವ * ಸಾಯಕ] 
ಅಪೂರ್ವಾಯ (ನಾ). ಒಂದು ಬಗೆಯ ತೆರಿಗೆಯಿಂದ ಬರುವ 
ಆದಾಯ: ರಾಮನಾಥ ದೇವರಿಗೆ ಆಗುವ ಚಿಕ್ಕ ಕೊಡಲಿಯ ಹನಸ 
ವಾಡಿಯ ಪೂರ್ವಾಯ ಅಪೂರ್ವಾಯ... ನ್ಯಾಯಯೇನೂ ಇಲ್ಲೆಂದು 
ಧಾರಾಪೂರ್ವಕ ಮಾಡಿದ ಧರ್ಮ (ಎಕ. ೪1, ಶಿವಮೊ. ೬೮-೩; 
1313); ರಾಮೇದೇವರಂಗಭೋಗಕ್ಕೆ ಕೊಟ್ಟ ಧರ್ಮವಿವಕೆ ಪೂರ್ವ್ವಾಯ 
ವಪೂರ್ವಾಯವೊಂದಿಲ್ಲ (ಎಕ. ೪1, ಶಿವಮೊ. ೬೯-೨೬ ; 1320). 
[ಅಪೂರ್ವ -- ಆಯ್ಕ] 
ಅಪೂರ್ವಾರ್ಥಲಬ್ಬಿ (ನಾ). ೧. ಅಷರೂಪವಾದ ಅರ್ಥದ ಲಾಭ; 
ಆಶ್ಚರ್ಯಕರವಾದ ಅರ್ಥದ ಸಂಪಾದನೆ. ೨. ಹಿಂದೆಂದೂ 
ಇಲ್ಲದಷ್ಟು ಅತಿಶಯವಾದ ದ್ರವ್ಯದ ಸಂಪಾದನೆ; ಬಹಳವಾದ 
ದ್ರಮ್ಯಲಾಭ: ಒಂದು ದಿವಸಂ ಸುಕವಿಯಂತಪೂರ್ವಾರ್ಥಲಬ್ಛಿಗೆ ಚಿಂತೆ 
ಗೆಯ್ದು ತನ್ನೊಳಿಂತೆಂದು ಬಗೆದಂ (ಸಂಚತಂ. ೨೨-೯). 
[ಅಪೂರ್ವ * ಅರ್ಥ * ಲಬ್ಮಿ] 
ಅಪೂರ್ನಿಗ (ಗು). ೧. ಅಪರಿಚಿತವಾದ. ೨. ಹೊಸದಾಗಿ ಬಂದ: 
ಅಪೂರ್ನಿಗ ಬ್ರಾಹ್ಮಣರು ಪನ್ನಿರ್ವ್ವರ್ಗ್ಗೆ (ಹೈಆರಿ. ೪, ೯-೫೨; 1088) ; 
ತರಳನಪೂರ್ಪಿಗನತಿಥಿ ಸ್ವರೂಪನೀಷದ್ವಿಭೂತಿಲಸಿತಲಲಾಟಂ ವರವಿಪ್ರ 
ನೆನುತೆ ಬಂದಾದರಿಸಿದರ್‌ (ಗಿರಿಕ ೯-೯೦). [ಅಪೂರ್ವ + -ಇಗ] 
ಅಪೇಕ್ಷತೆ (ನಾ). - ಅಪೇಕ್ಷೆ: ತಾನಸಮಜಂಗಮದರುಶನಾಪೇಕ್ಷತೆ 
ಯೊಳ್ಳೆತಂದು (ಬಸಪು. ೨೧-೬). [ಸಂ. ಅಪೇಕ್ಷತಾ] 
351 ಅಪೇಕ್ಷಿ (ನಾ). ಅಪೇಕ್ಷೆಯುಳ್ಳವನು; ಬಯಕೆಯುಳ್ಳವನು. 
"ದರ್ಶನಾಪೇಕ್ಷಿ', "ದ್ರವ್ಯಾಪೇಕ್ಷಿ' ಪರಾ. [ಸಂ. ಅಪೇಕ್ಷಿನ್‌) 
ಅಪೇತ್ತಿತ (ಗು). ೧. ಬಯಸಲ್ಪಟ್ಟ; ಬಯಸಿದ ; ಕೋರಿದ : ಕಾಮ 
ಭೋಗಾಪೇಕ್ಷಿತರ್ಗಂ ಕಾಮಿನೀರತ್ನ್ನಂಗಳಂ ಸತ್ರೇಮದಿಂ ಪೂಜಿಸುತ 
(ಬಸಪು. ೬-೨೯). (ನಾ). ೨. ಕೋರಿಕೆ; ಬಯಕೆ. ೩. ನಿರೀಕ್ಷೆ. 
[ಸಂ.] 
ಅಪೇತ್ರಿಸು (ಕ್ರಿ). ಬಯಸು; ಕೋರು: ಮದನಸಂತಾಪಕ್ಕುಪಶ 
ಮನೋಪಾಯಮನಾಂಪ್ರಾಣಂ ಬೆರಸೆನಿತು ಬೇಗಮಿರ್ಪೆನನ್ನೆವರಮ 
ಪೇಕ್ಷಿಸಿದಪ್ಪೆನಲ್ಲದೆಯುಂ (ಕಾದ ಂಪೂ. ೮೫೨); ಅಗ್ನಿಪಕ್ವಮಲ್ಲದುವನ 
ಪೇಕ್ಷಿಸಿಕೊಳ್ಳ ದನಯ್ಲನೆಯಂ (ಸುಕುಮಾ. ೬-೩೦) ; ಯಕ್ಷರಾಕ್ಷಸರೂಕ್ಷ 
ಭೀತಿಗಳು ಆಕ್ಷಣವಳಿದು ರಕ್ಷೆಯಾಗಿಯಪೇಕ್ಷಿಸುವ ಪದವೀ ಕ್ಷಿತಿಯೊಳ 
ಹುದು (ಬಸಪು. ೬೧-೮೩) ; ಕೆಲಸವನ್ನು ಅಪೇಕ್ಷಿಸುವಾಗ ಮಾತ್ರ 


10 


20 


30 


40 


45 


ಅಪೇಕ್ಷೆ 


ಅವನಿಗೆ ಬೇಸರವುಂಟಾಗುತ್ತಿತ್ತು (ಮಣಿಸ. ೫೨). ೨. ನಿರೀಕ್ರಿಸು. 
[ ಅಪೇಕ್ಷಣ್ಮ * -ಇಸ್ಕು] 

ಅಪೇಕ್ಷೆ (ನಾ). ೧. ಬಯಕೆ; ಆಕಾಂಕ್ಷೆ. ೨. ಆವಶ್ಯಕತೆ. 
೩. ಮರ್ಯಾದೆ; ಗೌರನ. ೪. ನಿರೀಕ್ಷೆ. (ಸಂ. ಅಪೇಕ್ಬಾ) 

ಅಸೇಕ್ಷೆಗೆಯ್‌ (ಕ್ರಿ). ಅಪೇಕ್ಷಿಸು; ಬಯಸು: ಪೌಲೋಮಿಯಂ 
ನಾಳೆ ಬಲ್ಲಿದರಾರಾನುಮಪೇಕ್ಷೆಗೆಯ್ಯ ಲವರ್ಗೀಯಲ್ಲೇಲ್ಯುಮೆಂಬಂದಮೇ 
(ಜಗವಿ. ೧೩-೫೫). [ಅಪೇಕ್ಷೆ* ಗೆಯ್‌ (ಆ ಕೆರ್ಯ್‌)] 

ಅಸೇತ (ಗು). ಬಿಟ್ಟುಹೋದ; ಹೊರಟುಹೋದ ; ಕಳೆದುಹೋದ ; 
ಅಗಲಿದ: ಅನಲ್ಪಕಲ್ಪಾವನಿಜಂಗಳಪೇತರತವೀರ್ಯಪಾಕಂಗಳಾಗಿಯುಂ 
(ಆದಿಪು. ೮-೬೧ ವ). [ಸಂ.] 

ಅಸೇತದೋಷ (ಗು). ದೋಷವಿಲ್ಲದ; ದೋಷಗಳು ಬಿಟ್ಟು 
ಹೋದ: ಉಪಚಿತಗುಣನಾನುಚಿತನನಪೇತದೋಷನನುದಾರ ಚರಿತೋ 
ದಯನಂ೦ (ಕವಿರಾ. ೨-೧೬). [ಅಪೇತ + ದೋಷ] 

ಅಸೇಯ (ಗು). ೧. ಕುಡಿಯಬಾರದ. ೨. (ಆಲಂ) ಅಹಿತಕರ 
ವಾದ: ಉಚಿತಮಂ ಬಗೆಯದೆ ನುಡಿದೊಡಮೆಮಗೆ ಲಂಘನೀಯಮ 
ಪೇಯಂ (ಶಾಂತಿಪು. ೧೦-೧೨೦). [ಸೆಂ.] 

ಅಫೋಗೆಂಡ (ನಾ). ೧. ಶರೀರದ ಅವಯವಗಳಲ್ಲಿ ಹೆಚ್ಚು ಅಥವಾ 
ಕಡಮೆ ಇರುವವನು; ವಿಕೃತಾಂಗ ; ವಿಕಲಾಂಗ; ಅಧಿಕಾಂಗ. 
೨. ಅಂಜುಬುರುಕ. "ಪೋಗಂಡ? ಪರಾ. [ಸಂ.] 

ಅಪೋಹ (ನಾ). ೧. ದೂಡುವುದು; ನೂಕಿಬಿಡುವುದು ; ಕಳೆದು 
ಬಿಡುವುದು. ೨. ಕಾರ್ಯಕಾರಣಭಾವಗಳ ವಿಮರ್ಶೆಯ ಮೂಲಕ 
ಸಂಶಯವನ್ನು ನಿವಾರಿಸುವುದು; ತರ್ಕ. ೩. ವಿತರ್ಕ. ೪. ತಪ್ಪು 
ಊಹೆ. ೫. ನ್ಯೂನತೆ; ಕೊರತೆ: ಕೋಟ ಪೊನ್ನನೊಂದು ಕವಡಿ 
ಕೆಯಂ ಕುಡುವಂತೇನುಮಪೋಹಮಿಲ್ಲದೆ ಕೊಟ್ಟು (ಸುಕುಮಾ. 
೧೦-೧೧೮ ವ) ; ನಂಬುಗೆಗಪೋಹಂ ಬಾರದಂತಾಳೆ ತಾಂ ಬಲು ಭಾಗ್ಯಂ 
ದೊರೆಗಪ್ಪುದೈ (ಸೋಮೆ €ಶ. ೫೬); ಒಂದು ಕಾಸೂ ಅಪೋಹವಿಲ್ಲ 
(ದೌಲತ್‌. ೨೫೦). [ಸಂ.] 

ಅಪೋಹನ (ನಾ). - ಅಪೋಹ: ೧, ೨. ಅತೀತದೋಷ ನಿವರ್ತನ 
ಪ್ರತಿಕ್ರಮಣಮುಂ, ಅನತಗತ ದೋಷಾಪೋಹನಪ್ರತ್ಕಾಖ್ಮಾನಮುಂ 
(ತತ್ತ್ವಪ್ರ. ೨೬೬). [ಸಂ.] 

ಅಸೌರುಷೇಯ (ಗು). ಪುರುಷ ಕೃತವಲ್ಲದ; ಮನುಷ್ಯನು 
ನಿರ್ಮಾಣಮಾಡದ: ಆಪ್ತನು ಹೇಳಿದ ವಾಕ್ಕವೂ ಅಪೌರುಷೇಯವಾದ 
ವೇದವಾಕ್ಕವೂ ಅನಾಪ್ತರಿಂದ ಹೇಳಲ್ಪಡದಿರುವುದರಿಂದ ಶಬ್ದ ಪ್ರಮಾಣ 
ವಾಗುವುದೆಂದು ಪರಿಷ್ಕರಿಸುವರು (ಹಂದಸಾ. ೧೪೪) ; ವೇದಗಳು ಆಪೌ 
ಕುಷೇಯವೆಂದು ಹಿಂದೂಗಳ ನಂಬಿಕೆ (ರೂಢಿ). [ಸಂ.] 

ಅಪ್ಪ, ಅಪ (ನಾ). ೧. ತಂದೆ: ಕೈತಪ್ಪ ಮಾಡದೆ ತಿರುಗಿದನು ನಿಮ್ಮಪ್ಪ 
ತೊರವೆಯ ರಾಯ ನರಹರಿಯೆಡೆಗೆ (ತೊರರಾ. ೪-೯-೩೪) ; ಅಪ್ಪ ನೀನೆ 
ನಗೆನಲಹುದು ನಿನ್ನನು ಬಿಗಿಯಪ್ಪಲೈತಂದವನೆಂದ (ಕಂನವಿ. ೬-೧೭೪) ; 

ಅಪ್ಪನ್ನ ಅಪ್ಪಾ ಅನ್ನದವ ಚಿಕ್ಕಪ್ಪನ್ನ ಅಪ್ಪ ಅಂದಾನೇ (ಗಾದೆ); ಅಪ್ಪ 

ನೆಟ್ಟ ಆಲದಮರವಾದರೆ ನೇಣುಹಾಕಿಕೊಳ್ಳ ಬಹುದೆ (ಗಾದೆ). ೨. ಗಂಡ 

ಸಿನ ಹೆಸರಿನ ಕೊನೆಯಲ್ಲಿ (ಅಣ್ಣ, ಅಯ್ಯ ಎಂಬಂತೆ) ಸೇರುವ 

ಮಾತು ಉದಾ ಗಿರಿಯಪ್ಪ, ಭೀಮಪ್ಪ, ರಾಮಪ್ಪ, ಲಿಂಗಪ್ಪ : 

ಶ್ರೀ ಕನ್ನಂಬಾಡಿಯ ಪೊನ್ನಗಾವುಂಡನು ಹಾರಪ್ಪಂಗಳ ಮಗಂ ಬಾಜಿಗಂ 

(ಎಕ. ೫1೪, ಶ್ರೀರಂಗ. ೫೦-೨೩ ; 1100). ೩. ಗಂಡಸರನ್ನು 

ಸಂಬೋಧಿಸುವಾಗ ಸರ್ವಸಾಧಾರಣವಾಗಿ ಉಪಯೋಗಿಸುವ 

ಮಾತು: ಇರೆ ಪಿಳ್ಳೆಯರ ನಾಯಿನಾರೆಂದರೊಲವಿಂದೆ ಹರಭಕ್ತ ವಾಗೀಶ 


25 


35 


40 


45 


ಅಪ್ಪಂತ 


ಇ 


ದೇವರ್ಗೆ ಮುದದಿಂದ ಅಪ್ಪರೇ ನಿಮಗೆನಿತು ಹರೆಯಮೆಂದೆನುತಮಿರೆ 
(ವಾಗೀರ. ೨೭೫-೫) ; ಅಪ್ಪ ದೇವರೆ ಹೇಳಿನುತ ಬಿಗಿಯಪ್ಪುವಂ (ಬಸಪು. 
೧೪-೫೭). ೪. ಹಿರಿಯರು ಕಿರಿಯರನ್ನು ವಾತ್ಸಲ್ಯದಿಂದ ,ಸಂಬೋ 
ಧಿಸುವಾಗ ಬಳಸುವ ಮಾತು: ಬಾರಪ್ಪ ಇಲ್ಲಿ (ರೂಢಿ). ೫. ಒಂದು 
ವಸ್ತು ಇನ್ನೊಂದಕ್ಕಿಂತ ಅಧಿಕ ಎಂಬಲ್ಲಿ ಬಳಸುವ ಶಬ್ದ : ಇದು 
`ಆದರ ಅಪ್ಪ (ರೂಢಿ). ಅಪ : ೨. ಕಾವಳಿಯರಣುಗಯ್ಯ ತನ್ನ ತಮ್ಮ 
ನೊಲಮ್ಪರಸನ ಮಲ್ಲಪನ್ನಜ ಕಾದು ಮಣ್ಣಜ ಕೊನ್ನು (ಎಕ. 1x, 
ಹೊಸಕೋ. ೪೮-೩; 9807); ನೃಪಶಾಸ್ತ್ರಜ್ಞತೆಗಿಲ್ಲಿ ಮಲ್ಲಪನೊಳಶ್ವೇಭಾಗ - 
ಮಕ್ಕಿಲ್ಲಿ ಮಲ್ಲಪನೊಳ್‌ ಶೂರತೆಗಿಲ್ಲಿ ಮಲ್ಲಪನೊಳಾರ್ತೀವೊಳ್ಳುಣಕ್ಕಿಲ್ಲಿ 
ಮಲ್ಲಪನೊಳ್‌ ಭವ್ಯತೆಗಿಲ್ಲಿ ಮಲ್ಲಪನೊಳಾಚಾರಕ್ರಮಕ್ಕಿಲ್ಲಿ ಚ 
ಕಾಣಲಾಗದು ಸಮಾನಂ (ಅಜಿಪು. ೧-೨೭). 

[ದೇ, ॥ ತಮಿ. ಅಪ್ಪನ್‌, ಅಪ್ಪು, ಅಪ್ಪಚ್ಚಿ. ಮಲ. ಅಪ್ಪನ್‌. 
ತುಳು. ಅಪ್ಪ ; ಅಪ್ಪೆ ಎ ಗಂಡಸರ ಹೆಸರಿನ ಜೊತೆಗೆ ಗೌರವಸೂಚಕವಾಗಿ 
ಸೇರುವ ಮಾತು ; ಅಪ್ಪೆ - ತಾಯಿ. ತೆಲು. ಅಪ್ಪ. ಕೊಡ. ಅಪ್ಪೆ. / ಪ್ರಾ. 
ಅಪ್ಪ] 

ಅಪ್ಪ (ನಾ). ೧. ಅಕ್ಕಿ ಹಿಟ್ಟಿಗೆ ತೆಂಗಿನಕಾಯಿ, ಜಿಲ್ಲ, ಏಲಕ್ಕಿ 
ಮುಂತಾದ ಸಾಮಗ್ರಿಗಳನ್ನು ಸೇರಿಸಿ ತುಪ್ಪ ಅಥವಾ ಎಣ್ಣೆಯಲ್ಲಿ 
ಕರಿದು ತಯಾರಿಸುವ ಒಂದು ಬಗೆಯ ತಿಂಡಿ: ಆರೋಗಣೆಗೆ 
ನೈವೇದ್ಯದ ಹರಿವಾಣ ೨ ಅಪ್ಪ ಪಡಿ ೧ ಕಂ ಅಪ್ಪ ೫೧ ಅತಿರಸ ಪಡಿ ೧ 
ಕಂ ಅತಿರಸ೫೧ (ಸೌಇಣಇ. IX-ii, ೪೮೯-೪೦ ; 1513); ಅಪ್ಪದ ಹರಿವಾಣ 
(ಸೌಇಇ. 12-11, ೫೫೧-೫; 1533); ಅಪ್ಪವು ಅತಿರಸ ಮೆದ್ದಾ ಸ್ವಾಮಿ 
ಅಸುರರ ಕಾಲಲ್ಲಿ ಒದ್ದಾ (ಪುರಂದ. ೧-೬೭-೫) ; ಅಪ್ಪಗಳಾದುವು; 
ಒಡೆಗಳಾದುವು; ಉಂಡೆಗಳಾದುವು (ಓಏಂಕಥೆ. ೨೪) "ಊತ ಫ್ಟ', 
"ಎಅಯಪ್ಪ' ಪರಾ. ೨. (ಆಲಂ) ಊತ; ಬಾವು: ತಂದೆಯ ಈ 
ಎರಡನೆಯ ಪೆಟ್ಟು ಅವನ ತೊಡೆಯಲ್ಲಿ ದಪ್ಪವಾದ ಅಪ್ಪವನ್ನೆಬ್ಬಿಸಿತ್ತು 
(ಮೊಮಗು. ೧೨೦). 

(ಡೀ. ॥ ತಮಿ. ಅಪ್ಪಂ ಇ ಅಕ್ಕಿಹಿಟ್ಟು ಸಕ್ಕರೆ ಬೆರಸಿ ತುಪ್ಪದಲ್ಲಿ ಕರಿದ 
ಸಣ್ಣದೋಸೆ ಕಜ್ಜಾಯ, ಮಲ. ಅಪ್ಪಂ = ಕರಿದ ದೋಸೆ; ಬೇಯಿಸಿದ 
ಕೊಟ್ಟ. ತುಳು, ಅಪ್ಪ - ಕರಿದ ಅಥವಾ ಬೇಯಿಸಿದ ಒಂದು ಬಗೆಯ 
ದೋಸೆ. ತೆಲು. ಅಪ್ಪಮು ಇ ಒಂದು ಬಗೆಯ ಸಿಹಿದೋಸೆ. / ಸೆಂ. 
ಅಪೂಪ] 

ಅಪ್ಪ (ಅ). ಆಶ್ಚರ್ಯವನ್ನೋ ಆಯಾಸವನ್ನೋ ನೋವನ್ನೋ 
ಸೂಚಿಸಲು ಬಳಸುವ ಅವ್ಯಯ: “ಏನು ಮಳೆಯಪ್ಪಾ ಇದು” 
(ಕಗದ್ಯ. ೨-೪೮) ; ಅಪ್ಪ ಇವನ ಸಾಹಸವೆ! (ರೂಢಿ). 

ಅಪಪ, ಅಪಪಾ, ಅಪ್ಪಪ್ಪ (ದ್ವಿರುಕ್ತಿ) : ಚಾಳುಕ್ಕನರೇಂದ್ರನ 
ಮುಂದೆ ಹಟ್ಟಿಗಾಳೆಗದೊಳ್‌ [ಪೆಂ]ಪನಪಪ ಪರಪಿದನೆಂದನೆ ಸುಭಟ 
ರ್ದ್ದ್ನೊರೆಯೆ ಬಗೆ ವಡಾಚುಗಿನೃಪನೊಳ್‌ (ಸೌಇಇ. X1-ii, ೧೫೫-೧೦ ; 
1104) ; ಅಪಪ! ನಾಡಕಾವರೆಲ್ಲ, ಗಂಡರೆಲ್ಲ ಹೋದರೆ? (ಪಾರಸಿ. 
೬೨೩) ; ಅಪಪಾ ವಿಧಿಯೇ ಅಯೊ ಅಯೊ ವಿಧಿಯೇ (ಪಾರಸಿ. ೮೩೦); 
ಆಡಿಸುವ ಕೆಳದಿಯರ ಸಂಜ್ಲೆಯಲಾಡಿ ಪರಿದಪ್ಪಪ್ಪೆ [ಪಾಠಾಂ.. ಅಪಪ, 
ಅಬ್ಬಬ್ಬೆ] ನುತ್ತಲಿ ಕೂಡಿ ನಡೆದಂತಪ್ಪಿ (ಪ್ರಭುಲೀ. ೩-೨೯). 

[ದೇ. ॥ ತಮಿ. ಅಪ್ಪಪ್ಪ, ಆಪ್ಪಪ್ಪಾ ; ತುಳು. ಅಪ್ಪ] 

ಅಪ್ಪ "ಆಗ್ಕು? ನೋ. 

ಅಪ್ಪಂತ (ಗು). ಯೋಗ್ಯವಾದ; ತಕ್ಕುದಾದ; ಉಚಿತವಾದ: 
ತಮಗೂ ಮತ್ತು ತಮ್ಮ ಸುಯೋಗ್ಯ ಶಿಷ್ಯ ರಾಘವೇಶ್ವರರಿಗೂ ಒಪ್ಪುವ 
ಅಪ್ಪಂತ ಉಪಮಾನ (ತುಂಗಭ. ೧೨೬). (ನಾ). ೨. ಯೋಗ್ಯನಾದ 


ಅಪ್ಪಂತತನ 


ವ್ಯಕ್ತಿ; ಸಂಭಾವಿತ: ಆ ಏನೂ ಅರಿಯದ ಎಳೆಯ ಮಗುವಿನ ಬಗ್ಗೆ 
ಇಂತಹ ಹಲ್ಕಟ್‌ ಮಾತುಗಳನ್ನು ಆಡುವವರು ನೀವು ಎಷ್ಟು ಅಪ್ಪಂತ 
ರೆಂದು ಗೊತ್ತಿದೆ (ಮೂರುದಾ. ೩೫). 
ಅಪ್ಪಂತವರು, ಅಪ್ಪಂತೋರು - ಹಿರಿಯರು; ಪೂಜ್ಯರು; 
ಯೋಗ್ಯರು : ಬೇಡಮ್ಮ ತಕ್ಕಹಾಗೆ ಅಪ್ಪಂತವರ ಮನೆಗೆ ಹೆಣ್ಣುಕೊಡಿ, 
ನಮ್ಮ ನೆಂಟಿತನ ನಿಮಗೆ ತಕ್ಕದ್ದಲ್ಲ (ಅದೂಟ. ೩೯) ; ಆಟ್ಟಿಡಿಗೆ ಖುಗಲಿಲ್ಲ, 
ಅಪ್ಪಂತೋರು ಉಣಲಿಲ್ಲ (ಗಾದೆ). 
[ಅಪ್ಪ + ಅಂತಹ( ಅಂತಪ್ಪ)] 
ಅಪ್ಪಂತತನ (ನಾ). ಯೋಗ್ಯತೆ; ಸಂಭಾವಿತತನ: ಅವರು ತಮ್ಮ 
ಅಪ್ಪಂತತನದ ಬಗ್ಗೆ ಆಡಿದ ನಂಜಿನ ಮಾತುಗಳಿಂದ ಸಂತಪ್ತರಾದ ಜೋಶಿ 
ಯವರು ನಾಲ್ಕು ಕೇರಿಗಳನ್ನೂ ಒಂದುಮಾಡುವ ದನಿಯಲ್ಲಿ ಒದರಾಡಿ 
ದರು (ಮೂರುದಾ. ೩೫). [ಅಪ್ಪಂತ ೬ -ತನ] 
ಅಪ್ಪಂತೆ (ನಾ). ಯೋಗ್ಯಳು : ಆ ಹುಡುಗಿ ನೀ ತಿಳಕೊಂಡಸ್ಟು ಅಪ್ಪಂತೆ 
ಯಲ್ಲ ಬಿಡು... ಅವಳ ವಿಷಯ ನಾನು ಬಹಳಷ್ಟು ಕೇಳಿದ್ದೇನೆ 
(ಮೂರುದಾ. ೩೮). [ಅಪ್ಪಂತ+ -ವ್ಯ] 
ಅಪ್ಪಕಬ್ಬೆ (ನಾ). ಒಬ್ಬಾಕೆಯ ಹೆಸರು: ನೆಗರ್ತೆಯನಾಳ್ಗ ಯು ನ 
ಗಟ ಬ ಕಬ್ಬೆಯ ಹ ಶಚಿವೋತ್ತಮನಪ್ಪ ಧಲ್ಲಪಯ್ಕ ನ ಸೊಸೆ 
(ಸೌಇಇ. x, ೫೨-೨೭ ; 1007). [ಅಪ್ಪ * 'ಅಳ್ಳ + ಅಟ್ಟ 2). 
ಅಪ್ಪಚ್ಚಿ (ನಾ). ೧. (ಮಕ್ಕಳ ಭಾಷೆಯಲ್ಲಿ) ಕೊಟ್ಟ ಮುಂತಾರ 
08; ತಿನಿಸು: ಅಮ್ಮಾ ಅಪ್ಪಚ್ಚಿ ಕೊಡು (4 ೨. (ಆಲಂ) 
ನಿಸ್ಸತ್ವನಾಗು : ಎಂತಹ ಜಾತ ಮನುಷ್ಯನಾದರೂ ಅಪ್ಪಚ್ಚಿ 
ಯಾಗಿ ಹೋಗಬೇಕು (ದೇಶಾಂಕ. ೭೬). 
ಅಪ್ಪಚ್ಚಿ ಮಾಡು - ತೆಳ್ಳಗೆ ಚಪ್ಪಟಿಯಾಗುವಂತೆ ಜಜ್ಜುಗುಟ್ಟು : 
«ಅವರೆ ಲ್ಲ ಮಾತಿನಲ್ಲಿ ಸದ ಅಪ್ಪಚ್ಚಿ ಮಾಡಬಹುದಿತ್ತು » Ri 
(ಏಕಾಂಗಿ. ೨೦೧). [ಅಪ್ಪ * ಅಚ್ಚಿ ky ತೆ. ಅಪ್ಪಚಿ, ಅಪ್ಪಚ್ಚಿ] 
ಅಪ್ಪಟ, ಅಪ್ಸಟಿ (ಗು). ಮಿಶ್ರ ನಿಲ್ಲದ; ಶುದ್ಧ ವಾದ ಶ್ರೇಷ್ಠವಾದ : 
ಇ ಟಿ ದೊಡ್ಡ ಮನುಷ್ಯನಾಗಿ ಉಜಾತ ತಥ್ಯ ಯದ ದೇಶಾಭಿಮಾನಿಯಾಗಿ 
ಬೆಳೆಯುವ ಈ ಮನುಷ್ಯನ ವಿಶಿಷ್ಠ ಲಕ್ಷಣಗಳನ್ನು ಉಪಾಧ್ಯಾಯರು ಅರಿ 
ಯದಿರಲಿಲ್ಲ (ದಾದಾನ. ಭರ ಅಪ್ಪಟಿ ಹೆಸುವಿನ ಹಾಲು (ರೂಪಸಂ. 
೧೧); ಅಪ್ಪಟವಾದ ಎಮ್ಮೆ ಹಾಲಿನಿಂದಲೇ ಕಾಫಿ ಮಾಡಿ ಲೋಟದಲ್ಲಿ 
ತುಂಬಿಸಿಕೊಟ್ಟಿ (ದೇವಹೆಂ. ೬೩) ; ಅಪ್ಪಟ ತುಪ್ಪ, ಅಪ್ಪಟ ಸೀಗೆಕಾಯಿ 
ಪುಡಿ (ರೂಢ). ಅಪ್ಪ ಟೆ; ಬಡತನದ ತತ್ತ್ವ ಅಪ್ಪಟಿಯ ಸುಳ್ಳು (ಅರಳು. 
೪೭೪). "ಅಪೂಟಿ? ಪರಾ 
(ದೇ. ॥ ತಮಿ. ಅಪ್ಪಟ. ತೆಲು: ಅಪ್ಪಟ. / ಮರಾ. ಅಪೂಟ. 
ಪ್ರಾ. ಅಫುಟ್ಮ ಸೆಂ. ಅಸ್ಪೃಷ್ಛ ಎ ಅಸಂಯುಕ್ತ] 
ಅಪ್ಪಟಿ "ಅಪ್ಪಟ ನೋ. 
ಅಪ್ಪಟಿಚಪ್ಪಟೆ (ನಾ). ಪೂರ್ತಿ ಚಪ್ಪಟಿಯಾಗಿರುವುದು: ಮೋಟಾ 
0 ಸಿಕ್ಕಿ ಸನ ಕಾಲು ಅಪ್ಪಟಿಚಪ್ಪಟಿಯಾಯಿತು (ರೂಢಿ). 
[ಅಸ್ಪ ಟಿ (ಆ ಅಪ್ಪಟ) + ಚಪ್ಪಟಿ] 
ಪ್ಪಡ್ಕಿ (ನಾ). ಆ ರೀತಿ; ಹಾಗೆ (9): ಅಪ್ರೀತಿಯಿಲ್ಲದ ತಪ್ಪುಗಳಿಗೆ 
ವೊಲಿದು ಕಪ್ಪು ಉಳಿಯದಂತೆ ಅಪಹರಿಸಿ ಇವನಾ ಅಪ್ಪಡಿಯಾಗಿ ಸಾಕಿ 
ಅವಪರ್ಗವ ಕೊಡುವ (ತೀರ್ಥಮ. ೮೬-೭). [«- ತಮಿ. ಮಲ. ಅಪ್ಪಡಿ] 
ಅಪ್ಪಡ್ಕಿ (ನಾ). ಗೌರವ ಸೂಚಕವಾಗಿ ಹೆಸರಿನ ಕೊನೆಯ ಭಾಗ 
ದಲ್ಲಿ ಉಸಯೋಗಿಸುವ ಪದ: ಸ್ವಸ್ತಿಶ್ರೀ... ದರ ಅಪ್ಪಡಿಗಳ್‌ 
ಕೊರದು ಪುವ್ವಶಾಲೆ (ಎಕ. ೪11, ಶಿಕಾರಿ, ೪೫-೩೪ ; 890). 
[ಅಸ್ಪ * ಅಡಿ 7) 


೩೦೦ 


s 


10 


30 


35 


ಅಪ್ಪಣೆವಡೆ 


ಅಪ್ಪಡೆ (ನಾ). ಒಂದು ಸ್ಥಳದ ಹೆಸರು (?): ಅಪ್ಪಡೆಯ ಬಸುರಿಯ 
ಕೊಳನ ಮೊದಲೇರಿಯಲು ಬಿ ಟ್ಟ ದು (ಎಕ. ೪11, ಚೆನ್ನಗಿ. ೩೨-೬೬; 
1050). [2] 
ಅಪ್ಪಣೆ (ನಾ). ೧. ಆಜ್ಞೆ; ಆದೇಶ: ಕಾವನೊಡನೆ ವಿಸ್ತರಿಸಿದ ಗುರು 
ವಾಸುದೇವ ನಾಲ್ಮೊಗರಪ್ಪಣೆಯ ಕೇವಲ ಗುಪ್ತವೆಂದಜದು (ಮೋಹತ. 
ತ್ಸ್ಯಾವುವಿನಪ್ಪಣೆಯಿಂದ . . . ಬೆಂಗಳೂರ ಗಳಿಲನೆ ಸಹಜಿಗೆ 
ಕೊಟ್ಟು (ಕಂನವಿ ೧೧-೬೬); ಇತ್ತಿರೇ ಅಪ್ಪಣೆಯನೆಂದಂ (ಜ್ಞಾನಸಿಂ. 
೧೪-೧೪೦) ; ಆಬದ್ಧಕ್ಕೆ ಅ ಪ್ಪಣೆಯೆ€ ಎಂದರೆ ಬಾಯಿಗೆ ಬಂದಂತೆ 
ಹೇಳು (ಗಾದೆ). ೨. ಅನುಮತಿ; ಒಪ್ಪಿಗೆ. 
ಅಪ್ಪಣೆ ಕೇಳು - ಅನುಮತಿಯನ್ನು ಅಪೇಕ್ಷಿಸು : ಅಪ್ಪಣೆ ಕೇಳಿ 
ಕೊಂಡು ಮಯಗೊಂಡಗಉಡನು ಹೆಂಡೆಗೆ ಕೇಳಿಕೊಂಡನು (ಎಕ, 11, 
ಶಿವಮೊ. ೧೦೭-೧೩ ; 1576). ಅಪ್ಪಣೆ ಕೊಡಿಸು ಎ (ಗೌರವಾರ್ಥದಲ್ಲಿ) 
ಹೇಳು: ಮಹಾಸ್ವಾಮಿಗಳು . .. ಅಪ್ಪಣೆ ಕೊಡಿಸಿದರು (ರೂಢಿ). 
ಅಪ್ಪಣೆ ತೆಗೆದುಕೊ - ೧, ಅನುಮತಿಯನ್ನು ಪಡೆ. ೨. (ಆಲಂ) 
ಮರಣಹೊಂದು; ಸಾಯು. ಅಪ್ಪಣೆ ಮಾಡು ಎ ಆಜ್ಞೆಕೊಡು; 
ವಿಧಿಸು: ತನ್ನ ದಂಡಿನವರನ್ನೆಲ್ಲಾ ಮೊದಲು ದಾಟಸಬೇಕೆಂದು ಅಂಬಿ 
ಗರಿಗೆ ಅಪ್ಪಣೆ ಮಾಡಿದನು (ಮುಂಬಯಿ. ೪-೩೦). ಅಪ್ಪಣೆ ಹೊಂದು - 
೧. ಆಜ್ಞೆಯನ್ನು ಪಡೆ. ೨. ಅನುಮತಿಯನ್ನು ಪಡೆ. 
[ಸಂ. ಆಜ್ಞ್ಞಾಪನ. / ಪ್ರಾ. ಆಣವಣ] 
ಅಪ್ಪಣೆ (ನಾ). ಒಂದು ವಿಧವಾದ ಕಾಣಿಕೆ ಅಥವಾ ತೆರಿಗೆ: ಯೀ 
ಧರ್ಮ್ಮಸ್ಥಳದಲ್ಲಿ ಬಳ್ಳಾಳರಿಗೆ ಅನಾಯ ಸನಾಯ ಸಲ್ಲದು ಇಲ್ಲ ಆ ಸ್ಥಳ 
(ಗ) ದಲು ಇದ್ದ ವೊಕ್ಕಲಿಗೆ ಜಿಟ್ಟ ಬಿಡಾರ ಸಲ್ಲದು ಕಾಣಿಕೆ ದೆಸೆ ಅಪ್ಪಣೆ 
ಪದದಲ್ಲಿ ಯೆತ್ತು ಸಲ್ಲದು (ಎಇ. 200, ೮-೫೪ ; 1456). 
[< ಸಂ. ಅರ್ಪಣಾ?) 
ಅಪ್ಪಣೆ (ನಾ). ಹೊಂದುವ ರೀತಿ; ಹೊಂದಿಕೆ: ಎಲೆಹುರಿಯ ತನಿ 
ರಸಮಂ ತಪ್ಪದೆ ಮರ್ದಿಸಿ ತನುವಿಂಗಪ್ಪಣೆಯಾದಂತೆ ಕೊಳಲಖಳಕೃತ್ರಿಮ 
ಮಟಕಿಗುಂ ( ಖಮದ. ೧೪-೬೧). [ಆ ಸಂ. ಆಪ್ಯಾಯನ?)] 
ಅಪ್ಪಣೆಕೊಡು "ಅಪ್ಪುಣೆಕೊಡು' ನೋ. 
ಅಪ್ಪ ಣೆಗುಡು "ಅಪ್ಪ 'ಜಗೊಡು' ನೋ. 
ಅಪ್ಪ ಣೆಗೊಡು, ಅಪ ಧ್ಸಣೆಕೊಡು, ಅಪ್ಪಣೆಗುಡು (ಕ್ರಿ). ೧. ಆಜ್ಞೆ 
ಜಾಡು: ಘೋ ತಪ್ಪದೆ RRS ಸರ್ಪ ನಿಧಾನವ 
ಕಾಯ್ವಂತೆ ಕಾದಿರೆಂದಪ್ಪ p ಗೊ ಟ್ಟ ರಕ್ಕಸಗೆ(ಮೋಹತ. ೧೩-೧0). 
೨. ಅನುಮತಿಯನ್ನು ಕೊಡು. ಅಪ್ಪಣೆಕೊಡು ೧: ಸೇನಾಧಿ 
ಪತಿಯು ಸೈನ್ಯಕ್ಕೆ ಶತ್ರುವಿನ ಮೇಲೆ ಧಾಳಿ ನಡೆಸಲು ಅಪ್ಪಣೆ ಕೊಟ್ಟನು 
(ರೂಢಿ). ೨. ನನಗೆ ಹೋಗಿಬರಲು ಅಪ್ಪಣೆಯನ್ನು ಕೊಡುವಿರಾ (ರೂಢಿ). 
ಅಪ್ಪಣೆಗುಡು : ೨. ಪೋಪುದಕೆ ಅಪ್ಪಣೆಗುಡು (ಮೋಹತ. ೩೩-೮). 
[ಅಪ್ಪಣೆ * ಕೊಡು] 
ಅಪ್ಪ ಣೆಚೀಟಿ (ನಾ). ೧. ಅಪ್ಪಣೆಯ ನ್ನು ಸೂಚಿಸುವ ಚೀಟಿ. 
(ಆಲಂ) ಕೆಲಸದಿಂದ ತೆಗೆದು ಹಾಕುವುದನ್ನು ಸೂಚಿಸುವ 
ಆಜ್ಞೆ. ೩. (ಆಲಂ) ಸಾವು. 
ಅಪ್ಪಣೆಚೀ£ಟ ತೆಗೆದುಕೊಳ್ಳು - ಸಾಯು. [ಅಪ್ಪಣೆ * ಚೀಟ] 
ಅಪ್ಪಣೆನಡೆ (ಕ್ರಿ). ಅನುಮತಿಯನ್ನು ಪಡೆ; ಹೊಂದು: ಮಾಧವನ 
ಅಪ್ಪಣೆವಡೆದು ಬಿತ್ತರಿಸುವ ಕೃತಿ ಜೇನುತುಪ್ಪದ ತೊಜಕಿಯಾಗಲೆಜಕಯ 
(ಮೋಹತ. ೧೮-೧); ಅಪ್ಪಣೆವಡೆದು ಬಂದುಸಿರ್ದಳು ಬಾಗಿಲೊಳಿಪ್ಪ 
ಖೊಜ್ಜೆಯ ದೈತ್ಯಂಗೆ (ಮೋಹತ. ೨೩-೭) ; ತಲೆವಾಗಿ ನಿಂದಪ್ಪಣೆವಡೆದು 
(ಕೃಷ್ಣಗೋ. ೨೩-೭). [ಅಪ್ಪಣೆ * ಪಡ್ಡೆ] 


೫-೪೫) ; ಪಾ 


ಅಪ್ಪಣೆನೀಳೆಯ 


ಅಪ್ಪಣೆನೀಳೆಯ (ನಾ). ೧. ಮದುವೆಯ ಫಿಶ್ಚಿತಾರ್ಥವೇ ಮೊ 
ಲಾದ ಶುಭ ಸಮಾರಂಭಗಳಲ್ಲಿ ನೆರೆದ ಹಿರಿಯರ ಅನುಮತಿ ಪಡೆ 
ಯಲು ಕೊಡುವ ತಾಂಬೂಲ. ೨. ಅಧಿಕಾರದಲ್ಲಿನಿಯಮಿಸಿ 
ಅದರ ಗುರುತಾಗಿ ಕೊಡುವ ವೀಳೆಯ : ಈ ರಾಯಗಜ್ಜದೊಳಾಂ 
ಪಡೆವಳನಪ್ಪೆಂ ಎನಗಪ್ಪಣೆವೀಳೆಯಮಂ ದಯೆಗೆಯ್ವುದು (ಚಿಕವಂ. 
೧೫-೨೦). [ಅಪ್ಪಣ್ಮೆ * ವೀಳೆಯ] 

ಅಪ್ಪತನ (ನಾ). ತಂದೆಯಾಗಿರುವಿಕೆ; ಪಿತೃತ್ವ: ಭಸ್ಮಾಸುರರ ಅವ 
ತಾರಗಳ ಅಪ್ಪತನ - ಅಮ್ಮತನ ವಹಿಸಿ ಮೆರೆವ ಪಾಂಡಿತ್ಯ ಪುರವಾಗುತಿದೆ 
(ನವ್ಯಧ್ವೆ. ೧೨). [ ಅಪ್ಪ * -ತನ] 

ಅಪ್ಪತಿ (ನಾ). ೧. ನೀರಿಗೆ ಒಡೆಯ ; ಸಾಗರ. ೨. ವರುಣ. [ಸಂ.] 

ಅಪ್ಪನ (ನಾ). ೧. ತೆರಿಗೆ; ಕಂದಾಯ. ೨. ಕಪ್ಪ; ಕಾಣಿಕೆ (8). 

[+ ತೆಲು. ಅಪ್ಪನ. / ಸಂ. ಅರ್ಪಣ] 

ಅಪ್ಪಪ್ಪ (ನಾ). ಚಿಕ್ಕಪ್ಪ (ದಕ): ನಮ್ಮ ಅಪ್ಪಪ್ಪನ ಮನೆಗೆ ಹೋಗಿ 
ಬರುತ್ತೇನೆ (ರೂಢಿ). [ಅಪ್ಪ * ಅಪ್ಪ?) 

ಅಸ್ಸಯ (ನಾ). ಪ್ರಳಯ; ನಾಶ: ನಿನ್ನಿಂದುದ್ಭವಸ್ಥಿತಿಯು ಹರಿ ನಿನ್ನಿಂದ 
ಜಗಕ್ಕಪ್ಪಯವು (ಪ್ರಸಭಾ. ೨೮-೨೬). [ಆ ಸಂ. ಅಪ್ಯಯ] 

ಅಪ್ಸಯಗೆಡ್ಡೆ (ನಾ). ಒಂದು ಔಷಧಿ ಬೇರು; ಕತ್ತರಿಯ ಬೇರು : 
ಗಣಜಿಲದ ಬೇರು. ಮಡುವಾಗಲದ ಗೆಡ್ಡೆ, ಕತ್ತರಿಯ ಬೇರು, ಅಪ್ಪಯ 
ಗೆಡ್ಡೆ ಇವಂ ಅಕ್ಕಿ ಗಚ್ಚಿ ನಲ್ಲಿ ಅರೆದು ಪೂಸೆ ಬಾವು ಮಾಣ್ಗುಂ (ವಿವೈವಿ. 
೭೬). [ಅಪ್ಪಯ್ಯ * ಗೆಡ್ಡೆ] 

ಅಪ್ಪಯಣ (ನಾ). ಪ್ರಯಾಣವನ್ನು ನಿಲ್ಲಿಸುವುದು. "ಅಪ್ಸ್ಪಯಣ 
ವೀಡು' ಪರಾ. [ಆ ಸಂ. ಅಪ್ರಯಾಣ] 

ಅಪ್ಸಯಣನೀಡು (ನಾ). ಪ್ರಯಾಣವನ್ನು ನಿಲ್ಲಿಸಿ ತಂಗುವ ಸ್ಥಳ: 
ಮಣಿಯೂರ ಅಪ್ಪಯಣವೀಡಿನೊಳ್‌ ಪೊನ್ನವಾಡದೊಳ್‌ ಚೌಂಕಿಮ 
ಯ್ಮನ ಮಾಡಿಸಿದ ಶ್ರೀಶಾನ್ತಿನಾಥದೇವರ (ಇಆ. ೫1x, ೨೭೩-೩೪; 
1054) ; ಸಿನ್ನವಾಡಿನಾಮ ಬಳಿಯ ಗ್ರಾಮಂ ಪೂಲಿಯಪ್ಪಯಣಪೀಡಿ 
ನೊಳ್‌ (ಎಇ. ೩೪, ೮೮-೨೮ ; 1060), [ಅಪ್ಪಯಣ + ಬೀಡು] 

ಅಪ್ಪಯಿಸು, ಅಪ್ಪಯ್ಸು, ಅಪ್ಸೈಸು (ಕ್ರಿ). ೧. ಒಪ್ಪಿಸು; ಅರ್ಪಿಸು; 
ವಹಿಸು : ಅಂತಾತ್ಮೀಯ ಭಾಗಿನೇಯನನಾ ರಾಜ್ಯದೊಳ್‌ ಪದುಳಂ 
ಮಾಡಿ ಮಹಾಸಾಮಂತ ಮಂತ್ರಿಮಂಡಳಕ್ಕಪ್ಪಯಿಸಿ ನಿಜವಿಜಯ ರಾಜ 
ಧಾನಿಗುತ್ಸಳಖೇಟಕ್ಕೆ ವಂದು (ಅದಿಪು. ೫-೨೧) ; ಕನ್ನೆಯನೆನ್ನ ತಮ್ಮಂ 
ಭದ್ರಂಗೆ ಕುಡಿಮೆಂದು ತನ್ನ ಮಾವನಪ್ಪ ಶೂರಸೇನಂಗಂ ಸುಮಿತ್ರೆಗಮ 
ಪ್ಪಯಿಸಿ ಪೋಪುದುಂ (ಸುಕುಮಾ. ೭-೩೦ ವ); ಕರುಣಿಸಿನಗೆಂದು ಕೈ 
ಮುಗಿದು ಮುನಿಗಪ್ಪಯಿಸಿ ಕೊಟ್ಟಿ ನು (ಹಚಕಾ. ೧-೧೪) ; ತನುಜನೊಳ್‌ 
ಧರೆಯ ಭಾರವನಪ್ಪಯಿಸಿ (ಶಾಂತೀಚ. ೨-೧೧೩). ೨. ಆಶ್ರಯಿಸು; 
ಸೇರು: ಅಸೆಗಳನೆಲ್ಲಂ ತ್ಯಜಿಸಿ ಸಂನ್ಯಾಸಮಂ ಮಾಡಲೈ ಪೋಗಿ 
ನಿವಾಸಮಂ ತಾನಪ್ಪಯಿಸುವವಿವೇಕಿಯಂದದಲಿ (ಬಸಪು. ೨೦-೨೦). 
ಅಪ್ಪಯನ್ಸು : ೩. ಒಪ್ಪುವಂತೆ ಮಾಡು; ನೇಮಿಸು: ಅವರನಮರ 
ರಾಜಂ ಸಿರಿಗನ್ನಡಿನಿಡಿಯಲಪ್ಪಯ್ಸಿದಂ (ಶಾಂತಿಪು. ೯-೧೬೬ ವ); ಬಿಡಿಮಿಂ 


ದೀನದ ರಾಜಹಂಸೆಗಳನಿನ್ನೀ ರಾಜಕೀರಂಗಳಂ . . . ಎಂದು ಪರಿ 
ಚಾರಕಗಣಕ್ಯಪ್ಪಯ್ಸಿ [ಪಾಠಾಂ. ಯಿಸಿ) (ಅಜಿಪು. ೬-೧೦೮ ವ); ಅಕೆಗೆ 


ಸೀತೆಯ ಸ್ವರೂಪವೆಲ್ಲವಂ ಪೇಟ್ಟಿಪ್ಪಯ್ಸಿಯಿರುತಿರೆ (ಪುಣ್ಯಾಸ್ರ. 
೭-೨೧ ನ). ಅಪ್ಪೈಸು : ೧. ಒಪ್ಪಿಸಿದೆಂ ಕೆಯ್ಯೆಡೆಯೆಂದಪ್ಪೈಸಿದ ನಿನ್ನ 
ಮಗನನೀಗಳಿ ನಿನಗೆಂದಪ್ಪೈಸಿ ಗಂಗೆ ಪೋಪುದುಂ (ಪಂಪಭಾ. ೯-೭೬) ; 
ಈಕೆಯ ಗರ್ಭದರ್ಭಕನೆ ನಿಮ್ಮಂ ರಕ್ಷಿಸಲ್ಸಾಲ್ಗುಮೆಂದು ಮಹಾದೇವಿಗೆ 
ಚಿತ್ರಮಾಲೆಗವರಂ ಭೂಪಾಲನಪ್ಪೈಸಿದಂ (ಪಂರಾಮಾ. ೨-೪೯) ; ಕೆಲರಂ 


೩೦೧ 


25 


30 


ಅಪ್ಪಾಜಿ 


ಜಾಣ್ಣುಡಿಯೊಳ್‌ ಮಹತ್ತರಿಯರಂ ಮಾಡೇವಿಯರ್ಪೈ [ಪ್ರೈ] ಸಿದಳ್‌ 
(ಬಾಧಪು. ೬-೬೫); ಆಳಿಯರ್ಗಾತ್ಮ ಧಾತ್ರಿಯರಿಂಗೆ ಬುದ್ಧಿಯ ಹೇಳಿ 
ಮಂದಿರವನಪ್ಪೈಸಿ ತಾಳಿದ ವಿರಹ ಸಂತಾಪದಿ ಫೋಮಟ್ಟಿಳು (ಮೋಹತ. 
೯-೨೧). [ಅರ್ಪಣ + -ಇಸ್ಕು] 
ಅಪ್ಪಯ್ಯ (ನಾ). ೧. ತಂದೆ. ೨. ಚಿಕ್ಕಮಕ್ಕುಳನ್ನೂ ವಯಸ್ಸಿನಲ್ಲಿ 
ಚಿಕ್ಕವರನ್ನೂ ಪ್ರೀತಿಯಿಂದ ಸಂಬೋಧಿಸುವಾಗ ಬಳೆಸುವ 
ಮಾತು : ಎತ್ತಲಾಗಿ ಹೋಗಿದ್ದೆ ಅಪ್ಪಯ್ಯಾ (ರೂಢಿ). 
[ಅಪ್ಪ ೪ ಅಯ್ಯ, 3] 
ಅಪ್ಪಯ್ಸಿ "ಅಪ್ಪಯಿಸು' ನೋ. 
ಅಪ್ಪರಿಸು (ಕ್ರಿ). ೧. ಅಪ್ಪಳಿಸು; ಮೇಲಕ್ಕೆ ಎತ್ತಿ ಕೆಳಕ್ಕೆ ಕುಕ್ಕು. 
(ಉಕ.. 8). ೨. ಉಬ್ಬು (?): ಮನೆಗಾವಾಗ ಜಂಗಮವು ಬಪ್ಪರದ 
ನಜಸಿದಾಗಳಲ್ಲದೆಯ [ಪಾಠಾಂ. ಯಪ್ಪೊ]ಪ್ಪರಿಸಿ ಹೋಗನು ಸಹಾಯವ 
ನಪ್ಪನಿದು ಹಗಲಿರುಳಿದೆಂತೆಂದಂಜನೇನುವನು (ಬಸಪು. ೩೧-೨೫); 
ಅಪ್ಪಾಜಿ ತೆರಳಿದಕೇನಾಯ್ತು ದೇವರಿನ್ನಪ್ಪಾಜಿಯರೆ ನೀವು ನಮಗೆ ಒಪ್ಪ 
ವಿಟ್ಟೊಂದು ಬಿನ್ನಹವುಂಟು ಲಾಲಿಸೆಂದಪ್ಪರಿಸಿದನೆದ್ದುನಿಂದ (ಭರಚ. 
೭೯-೨೮). [ಆ ಅಪ್ಪರ್ಯ ೪ -ಇಸ್ಕು]. 
ಅಪ್ಪವಂತ (ನಾ). ಜೀವಂತವಾಗಿರುವ ತಂದೆಯು ಳ್ಳ ವನು; 
ಜೀವತ್ಪಿತೃಕ: ಅಪ್ಪವಂತ ಮಗನಿಗೆ ನಾನು ಹೀಗೆ ಸಾಲಾ ಕೊಡ್ತಾ 
ಇದ್ರೆ, ಕೊಟ್ಟು ನಿಷ್ಟುರವಾಗೋ ಸಮಾಚಾರವಾಗುತ್ತೆ (ಅವತಂ. ೧೪೯). 
[ಅಪ್ಪ * -ವಂತ] 
ಅಪ್ಪಳಿ (ನಾ). ತಟ್ಟುವುದು; ಆಸ್ಫಾಲನ ಮಾಡುವುದು. "ಅಪ್ಪಳಿ 
ಗೊಳ್‌? ಪರಾ. [ಆ ಸಂ. ಆಸ್ಫಾಲ?] 
ಅಪ್ಪಳಿಕೆ (ನಾ). ತಟ್ಟುವುದು; ಅಪ್ಪಳಿಸುವುದು : ಕಡಲನೊರ೯ಕಯ್ಯ 
ಅಪ್ಪಳಿಕೆಯಿಂದಮಿರ್‌ಕಡೆಗೆ ಸರಿವಂತೆವೋರ್ಲ ಬಡಿವ ಬಲ್ಮೆಯ ಪಡೆವ 
ಗಾತ್ರಕೆ ವಿಜೃಂಭಿಸುವ ದೈತ್ಯಕಲಿಗೆಳ" (ಶ್ರೀರಾಮಾ. ೫೪೭-೧೮೬). 
[ಅಪ್ಪಳ್ಳ + -ಇಳೆ ?] 
ಅಪ್ಪಳಿಗೊಳ್‌ (ಕ್ರಿ). ಅಪ್ಪಳಿಸು; ತಟ್ಟು ; ಆಸ್ಟಾಲನ ಮಾಡು: 
ಇನ್ನೆನಗಸಾಧ್ಯ ಮಪ್ಪುದೊಂದುಮಿಲ್ಲಿಂದು ಒಡಯನಂ ನೋಡುತೆಂ ಬಾಹ 
ನಪ್ಪಳಿಗೊಂಡು ಕಡುಮೋಹಮವೆತ್ತಿಕ್ಕಿ ಆಡಲ್ಮನಂಗೊಂಡು (ಕಣ್ಣರ. 
೧೩೮-೧೩). [ಅಪ್ಪಳಿ + ಕೊಳ್‌] 
ಅಪ್ಪಳಿಸು (ಕ್ರಿ). ೧. ತಾಗು; ತಟ್ಟು; ಹೊಯ್ಯು : ಕಾಳಿಂದಿಯ ಪಾವ 
ನಪ್ಪಳಿಸಿದೆಂ ಪಿಡಿದೀ ಸಿಲೆಯಲ್ಲಿ (ಪಂಪಭಾ. ೫-೬೮) ; ಘನಮಪ್ಪಾ ಸಜಕಿ 
ಮೇಲೀ ಮುನಿಯಂ ಕೊಂಡೊಯ್ದು ನೆಟ್ಟನಪ್ಪಳಿಸುವೆನೋ (ಧರ್ಮಾಮೃ. 
೮-೧೧೭) ; ಪೊನ್ನೋಲೆ ಕದಂಪನಪ್ಪಳಿಸೆ ಮಧ್ಯಂ ಬಳ್ಳೆ (ಜಗವಿ. 
೧೦-೧೦೦) ; ಸೋರ್ಮುಡಿ ಬೆನ್ನನಪ್ಪಳಿಸೆ (ಕಬ್ಬಿಕಾ. ೩೩೮); ಕಲಿವಾಯು 
ಸುತನಪ್ಪಳಿಸಿ ಬಿದ್ದನು ಕಯ್ಯ ಗದೆ ಕಳಚಿ (ಕುವ್ಯಾಗ. ೭-೧೦); ತುರಗವ 
ತುರಗದಿಂದಪ್ಪಳಿಸಿ (ಸೊರರಾ. ೬-೧೩-೩೭) ; ನನ್ನ ನೌಕೆ ಬಂಡೆಗಲ್ಲಿಗೆ 
ಅಪ್ಪಳಿಸಿತು (ತೇಮೋಡ. ೩೮). ೨. ನಿಗ್ರಹಿಸು: ಅತನುವನೋವದಪ್ಪ 
ಳಿಸಿ ಮೋಹನ ಸಾಹಸಮಂ ಕಳಲ್ಹೈೆ (ವರ್ಧಪು. ೧-೨) ; ಧಾಳಿ ಹರಿದುದು 
ಪಂಚಗೌಳವರಾಳವೊಡ್ಡಿಯರಾಂಧ್ರಜಾಳಾಂದ್ರಾಳಿಗಳನಪ್ಪಳಿಸಿ ಹೂಡಿಸಿ 
ದನು ಮಹಾಧನುವ (ಕುವ್ಯಾಸ. ೪-೧೧). ೩. ಧ್ವಂಸಮಾಡು : ಅಳಿದು 
ಕಳೆವೆನು ಬಸದಿಗಳನಪ್ಪಳಿಸುವೆನು ಜಿನರೂಪುಗಳಂ (ಬಸಪು. ೫೨-೩೬). 
[ಆಪ್ಪಳ್ಳ + -ಇಸ್ಯು. / ತೆಲು. ಅಪ್ಪಳಿಂಚು] 
ಅಪ್ಪಾಜಿ (ನಾ). ೧. (ಗೌರವಾರ್ಥದಲ್ಲಿ) ತಂದೆ : ಅಪ್ಪಾಜಿ ತೆರಳಿದರೇ 
ನಾಯ್ತು ದೇವರಿನ್ನಪ್ಪಾಜಿಯರೆ ನೀವು ನಮಗೆ (ಭರಚ.೭೯-೨೮); ಅಪ್ಪಾಜಿ 
ನೀವು ಪೃಥ್ವೀಪಾಲಗಾನೆಯನೊಪ್ಸಿಸಿದರೆ (ಚಂಪ್ರಸಾಂ. ೨೦-೧೦೫) ; 


ಅಪ್ಪಾರೆ ೩೦೨ 
ಅಪ್ಪಾಜಿಯನರ ಶ್ರೀ ಚರಣಾರವಿಂದಂಗಳಿಗೆ ಬಾಲಕನಾದ ಸುಗಂಧರಾ 
ಯನು ಸಾಪ್ಟಾಂಗವಾಗಿ ನಮಸ್ಕರಿಸಿ (ಸೌಗಂಧಿ. ೬೭-೬). ೨. ಪ್ರೀತ್ಯಾ 
ದರಗಳಿಂದ ಚಿಕ್ಕ ವಯಸ್ಸಿನ ಗಂಡಸರನ್ನು ಸಂಬೋಧಿಸುವಾಗ 
ಬಳಸುವ ಮಾತು: ಸೌಮಿತ್ರಿ ರಥವಿಳಿದು ಬಹ ಮಹಿಳೇಂದ್ರಿಗೆರಗ 
ಲಪ್ಪಾಜಿ ಯೇಳಿಂದು ಯೇಳ್ದಹ ಮಾತೆಗಸ್ತಲಾಘವನೀಯೆ (ಜಿನಮು. 
೩೯-೭೨) ; ಅಪ್ಪಾ ಕದಾ ತೆಗೆಯೊ, ಆಪ್ಪಾಜಿ ಕದ ತೆಗೆಯೊ, ನನ್ನಪ್ಪಾ, 
ನನಗೆ ಕದಾ ತೆಗೆಯೊ (ನಾಸದ. ೯೫). ೩. ಒಂದು ಹೆಸರು; ಒಬ್ಬನ 
ಹೆಸರು. [ಅಪ್ಪ * -ಜಿ. / ತಮಿ. ಅಪ್ಪಚ್ಚಿ ಎ ತಂದೆ] 

ಅಪ್ಪಾರ (ಗು). - ಅಪಾರ: ಅಪ್ಪಾರ ಜನಕ್ಕೆ ಬೆಳಕು ಮಾಡಿದ ಚರಣ 
ಮುಪ್ಪು ಇಲ್ಲದ ಜೀವನ ಸಾಧನಗಳ ದರ್ಪಣದಂತೆ ತೋರಿ ಕೊಡುವುದೀ 
ಚರಣ (ವಿಸ್ತೋಸು. ೬೯-೪); ಇಪ್ಪದು ಈ ಪರಿ ತಪ್ಪದೆ ಒಂದೊಂದು 
ಅಪ್ಪಾರಯೋಚನೆ ಇಪ್ಪವು ಸಾವಿರ (ಮೋಕ್ಷದೀ. ೧೩೫); ಅಪ್ಪಾರ ಕಪಿ 
ಸೇನೆಯಡಿಗಡಿಗೆ ಪೊಗಳುತಲಿ (ವೆಂಕಾರಾ. ೪-೯-೧೭) ; ಅಪ್ಪಾರ ಹಂದಿ 
ಗಳು ಬಂದಿವೆಯೆಂದು ಊರೊಳಗೆಲ್ಲಾ ಗುಲ್ಲೆಬ್ಬಿಸುವರು (ಹುಟ್ಟಹ. 
೨೪). [ಆ ಸಂ. ಅಪಾರ) 
ನಿಂತೆಡೆಯಲ್ಲಿ ಸುತ್ತಲೂ ತಿರುಗುವ ಒಂದು ಆಟ; ಸುತ್ತಲೂ 
ಗಿರ್ರನೆ ತಿರುಗುವುದು : ಅಪ್ಪಾಲೆ ತಿಪ್ಪಾಲೆ ತಿರುಗಿ ಬಿದ್ದವನೊಬ್ಬ ಸ್ವಪ್ನ 
ಲೋಕದಿ ತಿಕೆಯ ಮರೆತಾತನೊಬ್ಬ ತಪ್ಪುಸರಿಗಳ ತೂಕವಳೆಯೆ ಕುಳಿತ 
ವನೊಬ್ಬ ಬೆಪ್ಪನಾರ್‌' ಮೂವರಲಿ (ಮಂಕುಕ. ೩೦೩); ಅದೇನೋ 
ಅಪ್ಪಾಲೆ ತಿಪ್ಪಾಲೆ ಎಂದಹಾಗಿತ್ತು (ಕಲ್ಲಿಕಾ. ೧೩). ಅಪ್ಪಾಳೆ ತಿಪ್ಪಾಳೆ : 
ಈ ಪಂಗಡದ ನಕ್ಷತ್ರಗಳು, ಹೆಣಾ ಮ ಕ್ಯ ಳು ಅಪ್ಪಾಳೆ ತಿಪ್ಪಾಳೆ ಆಟ 
ವಾಡುನಂತೆ ತಿರುಗುತ್ತ ಇರುತ್ತವೆ (ಆಕಾಶ. ೬೧). 

ಅಪ್ಪಾಲೆ ತಿಪ್ಪಾಲೆ ಆಡಿಸು- ಮಕ್ಕುಳನ್ನು ತೋಳು ಹಿಡಿದು 
ವಿನೋದಕ್ಕಾಗಿ ಸುತ್ತಲೂ ಗಿರ್ರನೆ ತಿರುಗಿಸು: ಚಕ್ರವರ್ಶಿಯನ್ನೇ 
ಅಪ್ಪಾಲೆ ತಿಪ್ಪಾಲೆ ಆಡಿಸುವವರು ನಿಮಗೆ ಮಾತು ಆಡುವುದ ಕ್ರೈ ನು 
(ಮಾಮಲ್ಲಿ. ೧೦). (ಅಪ್ಪಾಲೈ + ತಿಪ್ಪಾಲೈ] 

ಅಸ್ಬಾಳೆತಿಸ್ಪಾಳೆ "ಅಪ್ಪಾಲೆತಿಪ್ಪಾಲೆ' ನೋ. 

ಅಪ್ಪಿ, ಅಪ್ಪು (ನಾ). ಪ್ರೀತ್ಯಾದರಗಳಿಂದ ಹುಡುಗರನ್ನು ಸಂಬೋ 
ಧಿಸುವಾಗ ಬಳಸುವ ಮಾತು. (ಕಿ).. ಉದಾ-- ಬಾರಸ್ಪಿ, 
ಹೊಗಸಪ್ಪಿ. ಅಪ್ಪು (8). ಉದಾ ಬಾರಪ್ಪು, ಕುಳಿತು 
ಕೊಳ್ಳಪ್ಪು, ಏನು ಬಂದೆ ಅಪ್ಪು. [ಆ ಅಪ್ಪ] 

ಅಪ್ಪಿಕೊಳುಹ (ನಾ). ಆಲಿಂಗಿಸಿಕೊಳ್ಳುವುದು ; ತಬ್ಬಿಕೊಳ್ಳುವುದು; 
ಆಲಿಂಗನ : “ಆಲಿಂಗನಂ ಉಪಗೂಹನಂ . .. ಈ ೭ ಅಪ್ಪಿಕೊಳುಹ ” 
(ಹಲಾಯು. ೯೩-೪೧೪). [ಅಪ್ಪು * ಕೊಳ್ಕ್‌ ೬ -ಹ (ಆ -ಪ)] 

ಅಪ್ಪಿಗೆ “ಅಪ್ಪುಗೆ? ನೋ. 

ಅಪ್ಪಿತಪ್ಪಿ (ಅ). ಆಕಸ್ಮಿಕವಾಗಿ ; ನೇರವಾದ ಉದ್ದೇಶವಿಲ್ಲದೆ ; 
ಪೂರ್ವಸೂಚನೆಯಿಲ್ಲದೆ; ಯಾವಾಗಲಾದರೂ ಅಪ್ಪಿತಪ್ಪಿ ನನ್ನ ಗೋರಿ 
ಯೆಡೆಗೆ ಬಂದರೆ ಒಂದೆರಡು ಪ್ರಷ್ಪಗಳನ್ನು ಹಾಕಲು ಮರೆಯಬೇಡಿ 
(ರಾರಾಣಿ. ೧೯೮) ; ಅಪ್ಪಿತಪ್ಪಿ ಅನ್ನ ವಾಗಲಿ ನೀರಾಗಲಿ ಶ್ವಾಸರಂಧ್ರ 
ದೊಳಗೆ ಸೇರಿದರೆ ಕೆಮ್ಮು ಬಂದು ಅದನ್ನು ಹೊರಗೆ ಹಾಕುತ್ತದೆ 
(ಮುಂಬಯಿ. ೬-೩೧೨) ; ಅವರು ಎಂದೂ ದಂಭ ಮಾನ ಅಹಂಕಾರಗಳಿಗೆ 
ಒಳಗಾಗದೆ ಅಪ್ಪಿತಪ್ಪಿಯೂ ಕುಮಾರ್ಗದಲ್ಲಿ ಹೆ ಜ್ಜೆಯ ನ್ನು ಇಡರು 
(ತುಳಸಿ. ೨೪೪). [ಅಪ್ಪು? * ತಪ್ಪು) 

ಅಪ್ಸಿತ್ತ (ನಾ). ಬೆಂಕಿ; ಅಗ್ನಿ. [ಸಂ.] 

ಅಪ್ಸಿನುಯ್ಯ (ನಾ). ಒಬ್ಬನ ಹೆಸರು: ದೇವರ ದೇಗೂಲವ ಆಳಿವಂ 


5 


20 


25 


30 


ಕಾಗದದ ಳಾದ ವಾಳದ ಬಾಬಾ 


ಅಪ್ಪು 


ಸೊ ದಿಸಿ ಸೊತೆಯನಿಕ್ಳಿಸಲ್‌ ಅಪ್ಪಿಮಯ್ಯನಪ್ಪ ರಾಜೇನ್ಹಚೋಲ 
ಬ್ರಹ್ಮಮಾರಾಯರ್‌ (ಎಕ. ೫, ಚಿಂತಾಮ. ೩೦-೧೧ ; 1047). 
[ಅಪ್ಪಿಮ್ಯ + ಅಯ್ಯ] 
ಅಪ್ಪಿಮಿಡಿ (ನಾ). ಒಂದು ಜಾತಿಯ ಮಾವಿನ ಮಿಡಿ : ಗೌಡರೇ 
ನಿಮ್ಮ ಸೀಮೆಯಲ್ಲಿ ಒಳ್ಳೆಯ ಅಪ್ಪಿಖುಡಿ ಸಿಗುತ್ತದೆ. ನಮ್ಮ ಊರಿನ 
ದರಿದ್ರ ಮಾವಿನ ಮಿಡಿಗೆ ಜನ್ಮಕ್ಕೂ ಆ ರುಚಿ ಬರಲಾರದು (ಸ್ವಷ್ಟ ಹೊ. 
೪೫). [ಅಪ್ಪಿ + ಮಿಡ್ಮಿ] | 
ಅಪ್ಪಿಯಸೆಟ್ಟಿ (ನಾ). ಒಬ್ಬನ ಹೆಸರು: ಅಸ್ಪಿಯಸೆಟ್ಟಯ ಮಕ ನಗಜ 
ವಮಮನ ಪಲೆಗಬೀರ ನೊಟಂಬನ ರಾಜ್ಯದೊಳೆ ತುಜುಗೊಳೆ ಕಾದಿಸತ್ತ 
(ಎಕ. ೫, ಗೋರಿಬಿ. ೮೫-೨; 920). [ಅಪ್ಪಿಯ್ಯ (ಆ ಅಪ್ಪಯ್ಯ) + ಸೆಟ್ಟಿ] 
ಅಪ್ಪಿಸು (ಕ್ರಿ). ಅಪ್ಪೆ ವಂತೆ ಮಾಡು; ತಬ್ಬಿಕೊಳ್ಳುವಂತೆ ಮಾಡು : 
ಪರವಧು ದುರ್ವ್ಯಸನಂ ನಿನಗೆಂದಮರ್ದಪ್ಪಿಸುವರ್‌ ಕೆಂಪೆಸೆಯೆ ಕಾಯ್ದ 
ಯಃಪುತ್ರಿಕೆಯಂ (ಆದಿಪು. ೫-೮೭) ; ಆಸ್ಪಿಸುವರ್‌ ಪರಿತಪ್ತ ಲೋಹ 
ಮಯ ಸುಂದರಿಯಂ (ಶಾಂತಿಪು. ೩-೯೮) ; ನಲಿದು ನೆರೆಯೆಂದು ಕಡು 
ಗಾಯ್ದ ಲೋಹ ಪುತ್ರಿಕೆಯನಾಗ್ರಹದಿನಪ್ಪಿಸುವರ್‌ (ವರ್ಧಪು. ೧೧-೨೨). 
(ಅಪ್ಪ, * -ಇಸ್ಕು] 
ಅಪ್ಪು (ಕ್ರಿ). ೧. ಆಲಿಂಗಿಸು ; ತಬ್ಬಿ ಕೊಳ್ಳು ; ತಳ್ಕೈಸು : “ಅಪ್ಪ - 
ಆಲಿಂಗನೇ, ಉದಕೇಚ” (ಶಮಧಾ) ; ಕಾಯ್ದ ಕರ್ಬೊನ್ನ ಪ್ರತಿಮೆಗಳ 
ನಪ್ಪವೇಅಕಿಮೆಂದು ತಳಾಆಂಗೆ ಬೆಸವೇಲಕ್ಟೊಡೆ (ವಡ್ಡಾರಾ. ೨೧-೨೨); 
ಮೇಲೆ ಪಾಯ್ದವಳನಸ್ಪಿದನಾ ವಿಭು ತನ್ನ ಶಾಪಮಂ ಬಗೆಯದೆ ಮಿಟ್ತು 
ದೇವತೆಯನಲ್ಫ ಆಳುರ್ಕೆಯಿನಪ್ಪು ನಂತೆವೋಲ್‌` (ಪಂಸಭಾ. ೨-೧೮) ; 
ಒಡಲನಪ್ಪಿದ ಮಡದಿಯೇ ಬಿಡದಡರಿ ಹಬ್ಬಿದ ಲತೆಯೆನಲೈ (ಪ್ರಭುಲೀ. 
೨-೧೪); ಓಕುಳಿಯ ನೆವದೊಳಸ್ಪಿದರೆಂಬ ನಾಣ್ಮುಡಿಯನಭಿನಯಿಸಿ 
ತೋಣುವಂತೆ (ಚೆಬಪು. ೩೭-೭೬). ೨. ಸಂಭವಿಸು; ಒದಗು : ಮಹಾ 
ದೇವನ್ಮುನಿಪುಜ್ಜವನ್ನದರ್ಪಿ ಕಳುಪೆರ್ದ್ವಪಂ ಮಹಾತವನ್ಮರಣಮವಪ್ಪೆ 
ತನಗಾ (ಎಕ. 11, ೮೦-೨ ; 700). ೩, ಅಂಗೀಕರಿಸು; ಧರಿಸು; 
ಹೊಂದು: ಮಾದೆಗನರಿಜನಪ್ಪಿದನು (ಸಾಳ್ವಭಾ. ೧೯-೧೩). 
ಅಪ್ಪಿ ಕೊಳ್‌ - ಆಲಿಂಗಿಸಿಕೊಳ್ಳು; ತಬ್ಬಿ ಕೊಳ್ಳು: ಶಮಳಾಂ 
ತರ್ಗತ ಗಂಧಬಂಧು ನಯದಿಂ ಬಂದಬ್ಪಕೊಳ್ವಂತೆ ಗಾಳಿ ಮನಂಗೊಂಡಿಕೆ 
ತೀಡೆ (ಸಂಪಭಾ. ೭-೭೭); ಪುಸಿಗೂರ್ಮೆಯಿಂದೋಪಳನಸ್ಪಿಕೊಂಡು 
(ಧರ್ಮಾಮೃ. ೩-೩೫) ; ಕಮಲದಳಾಯತಾಂಬಕನಪ್ಪಿಕೊಂಡನು ಧರ್ಮ 
ನಂದನನ (ಕುವ್ಯಾಶ. ೧-೩೩) ; ಎಂದಸ್ಪಿಕೊಂಬೆ ರಂಗಯ್ಯನ ಎಂದಸ್ಪಿ 
ಕೊಂಬೆ (ಪುರಂದ. ೨-೬೬-೧). (ದೇ. ॥ ತುಳು. ಅಪ್ಪಿ) 
ಅಪ್ಪು (ನಾ). ಆಲಿಂಗನ; ತಬ್ಬಿಕೊಳ್ಳುವುದು ; ಅಪ್ಪುವುದು ; 
(ಬಹುವ). ಅಪ್ಪುಗಳ್‌ : ಮೆಯ್ಯ ಸುಯ್ಯ ಪದವೆಂಕೆಗಳಿಂ ಬಿಗಿಯಪ್ಪಿ 
ದಪ್ಪುಗಳ್‌ (ಪಂಪಭಾ. ೫-೨೭) ; ಕೂಟದ ಕೇಡಿಂಗೆ ನಾಡೆ ನೊಂದು 
ಮನದಪ್ಪು ಸಡಿಲದೆ ತನುವಿನಪ್ಪು ಸಡಿಲ್ಲು (ಗಿರಿಕ. ೨-೧೦೫ ವ); 
ಒಪ್ಪುವ ಪರಣನಿತಾಜನದಪ್ಪು ಸಡಿಲ್ಲೆಂದು ನಿಲ್ಲನಿವನೆಂದಜದಿಂತಪ್ಪು 
ಸಡಿಲದವೊಲಿರ್ಕೆಂದಪ್ಪಿಸುವರ್‌ ಕಾಯು ಕಾಯ್ದಯಃಪುತ್ರಿಕೆಯಂ 
(ಪಾರ್ಶ್ವಪು. ೬-೬೬) ; ಬೆಜಗು ಚುಂಬನವಪ್ಪ ಸೀತ್ಯೃತವೆಆಕ ಜಾಣ್ನುಡಿ 
ನೋಟ ಬೇಟವು (ಸಾಳ್ವಭಾ.೭--೨೬). [< ಅಪ್ಪ] 
ಅಪ್ಪು, "ಅಪ್ಪಿ ನೋ. 
ಅಪ್ಪು (ನಾ). ನೀರು; ಜಲ; ಪಂಚಭೂತಗಳಲ್ಲಿ ಒಂದು : ಕಾಸಾರ 
ದೊಳ್‌: ಪಂಕಜಂ ಆಅಪ್ಪಿನಿಂ ತಣ್ಬು ಮಲಯಾದ್ರಿಯಿಂ ಮಲಯಜಂ 
(ಬಸರ. ೧-೧೨೬) ; ಪಾಲೊಳಪ್ಪಿನ ವಿವರವಜ್‌ವ ಮರಾಳವಂ ಕಂಡುಬ್ಬಿ 
ಲೋಕಂ ಲಾಲಿಸುವವೋಲು (ಬಸಪು, ೧-೨೦). [ಸಂ. ಅಪ್‌] 


ಅಪ್ಪು 


ಅಪ್ಪು "ಅಪು ' ನೋ. 
ಅಪ್ಪುಕೆಣ (ನಾ). ನೀರಿನ ಹನಿ; ಜಲಬಿಂದು : ಅಪ್ಪುಕಣದುಭ 
ಯಾಕ್ಷಿಗಳ ನಿಮ್ಮಪ್ಪನನುಜನು ಕರೆದು ಬಳಿಕ ಸಮರ್ಪಿಸಿದನೀ ಮಾತನಾ 
ಲಂಕಾಧಿನಾಥಂಗೆ (ತೊರರಾ. ೬-೫೩-೮೬). 
[ಅಪ್ಪು * ಕಣ] 
ಅಪ್ಪುಕೆಣಿಸು (ಕ್ರಿ). ನೀರನ್ನು ಸುರಿಸು: ಅಲರ್ದ ಮೊಗಂ ಕಿಆದಾ 
ದುದು ನೆಲಸಿದುದಲಲೆರ್ದೆಯೊಳಪ್ಪುಕಣಿಸಿರ್ದುವು ಚಾಪಲನಯನ ಕುವ 
ಲಯಂ ಸುಯ್ಕೆ ಲರಾದಂ ಬಿಸಿಯವಾದುವಾ ಸತಿಗಾಗಳ್‌ (ಕಾವ್ಯಾವ. 
೯೧೯) ; ಅಪ್ಪುಕಣೆಸಿದುವು ಕಂಪಿನ ಕುಪ್ಪಿಗೆಗಳೆನಲೈ ಕರವೆ ಕಣ್ಣೆಸೆದು 
ಬೆಳರ್ಪುಪ್ಪಳಮನಾಯ್ಡುಕೊಂಡು ಬೆಳಪ್ಪ ಸರೋವರದಿನವನಿಪತಿ ವೊಜ 
ಮಟ್ಟಂ (ಲೀಲಾವ. ೮-೮೧). "ಅಪ್ಪು ಗಾಣಿಸು' ಪರಾ. 
[ಅಪ್ಪು + ಕಾಣ್‌ + -ಇಸ್ಕು] 
ಅಪ್ಪುಕೆಯ್‌,, ಅಪ್ಪುಕ್ಳೆ, ಅಪ್ಪುಗೆಯ್‌ (ಕ್ರಿ). ೧. ಅಂಗೀಕರಿಸು; 
ಒಪ್ಪು: “ಅಪ್ಪುಕೆಯರ್‌ - ಅಂಗೀಕರಣೇ ? (ಶಮಧಾ); “ಅಪ್ಪುಳೆ 
ಯೈೈಂದು ಇಂಬು ಕೆಯ್ಕೆಂದುಂ ಅಂಗೀಕಾರಂ? (ಕಶಸಾ. ೨೫-೫೨೭) ; 
“ಅಫುಕೆಯ್ದನುಮೆನುತ್ತುಂ... ಒಪ್ಪಿದನೆಂಬರ್ಥಂ  (ಕವಿಕಂ. ೨೧೧); 
ಮುರಾರಿಯ ತಂಗೆಯನಪ್ಪುಕೆಯ್ದು ಚಚ್ಚರಮೊಳಪೊಯ್ದು ನೀಂ ನಿನಗೆ 
ಮಾಡುವುದು (ಪಂಪಭಾ. ೪-೩೪); ಅಂತು ಬಾಳ ಕೇಳೀ ಲೀಲೆಯುಂ 
ಪ್ರಜಾಪಾಲನನಮನಪ್ಪು*ಕೆಯೆ (ಶಾಂತಿ ಪು. ೫-೨೫ ವ). ೨. ತಾಳು; 
ಹೊಂದು ; ಪಡೆ: ರಜತಾಚಳೇನ್ನ_)೦ ಹರಹಾಸಾಕಾಶ ಗಂಗಾ ಸುಧಾ 
ಕರ ಸತ್ಕ್ರೀರ್ತಿಯಪ್ಪುಕೆಯ್ದನಧಿಕಂ ಶ್ರೀ ವೀರನಾರಾಯಣಂ (ಎಇ. 2೭111, 
೩೨೯-೬, 929) ; ನರಕಾಂತಕನೀಕೆಗಂಡು ತೊಟ್ಟನೆ ನಿಜಲ ಶ್ತ್ಮಿಯ 0೦ 
ಮಆಕಿದನೆಂಬ ನೆಗಲತ್ತಿಯನಪ್ರುಕೆಯ್ದು (ಸಂಪಭಾ. ೪-೮೫) ; ಮನ್ಮನ 
ವಾಶಂಕೆಯನಪ್ಪುಕೆಯ್ದಪುದು (ಕಾದಂಉ. ೪೭೭) ; ಜಾನಕಿ ನೋಡ ನಿನ್ನ 
ನಗೆಗಣ್‌ ಪರಿತುಷ್ಟಿಯನಪ್ಪುಕೆಯ್ಯೆ (ಪಂರಾಮಾ. ೯-೧೭೪); ಅವನಿ 
ದೇವನ ವೇಷಮನಪ್ಪುಕೆಯ್ದು (ನೇಮಿಪು. ೧೦-೧೨೨). ೩. ಉಂಟು 
ಮಾಡು ; ಒದಗಿಸು : ಸುಪುಣ್ಯಕಾಮಿನಿಯ ಮಾಟಕ್ಕಿಯಿನೈದೆ ವಿದಗ್ಧ 
ಕೋಟಗಾನಂದಮಪ್ಪುಕೆಯ್ಯದೆನೆ ಪೇಟ್‌ ಕೃತಿ ಸತ್ಯೃತಿಯೇ (ನೇಮಿಪು. 
೧-೨೪). ಅಪ್ಪು: ೨. ಉಜ್ವಲತೆಯನಪ್ಪುಕ್ಳೆದುದು ವಿಯೋಗಿ 
ಗಳಂಗದೊಳಂಗಜಾನಲಂ (ರಾಜಶೇ.೮-೯೪). ಅಪ್ಪುಗೆಯ್‌,: ೧. ನಾಗ 
ವರ್ಮನಿಂತಪ್ಪುಗೆಯ್ದನದಜ ವಿವರಮೆಂತೆಂದೊಡೆ (ರಸರ.೧-೧ ವ); 
ತಾನೆಂದುದನಪ್ಪುಗೆಯ್ಯದೆ ನುಡಿದ ನರೇಂದ್ರನಂದನಂಗೆ (ರಾಜಶೇ. 
(ಅಪ್ಪೆ? * ಕೆಯ್ಸ್‌] 
ಅಪ್ಪುಕೆಯ್ಕ್‌ (ಕ್ರಿ). ಆಲಿಂಗಿಸು; ತಬ್ಬು: ಸೊನೆ ಸುರಿವನ್ನೆಗಂ 
ಪಜಕಿದು ನೋಯಿಸಿ ಕಾಡಿದೆವಿನ್ನದೊಂದುಮಂ ನೆನೆಯದೆ ನೀನುಮಾಮು 
ಮೊಡನಿರ್ದಿರವಂ ನೆನೆ ಬಾಳ ಚೂತಮೇ ಎಂದು ಮಾಕಂದ ಮಹೀರುಹ 
ಮನಪ್ಪುಕೆಯ್ದೊ (ಆದಿಪು.೧೧-೧೩೨ ವ) ; ಲಿಂಗಮನಪ್ಪುಕೆಯ್ದು ಪಿಂಗದೆ 
ನಿಲೆ ನೀರನೋಡಿ ಪುಗೆ ಪೆಣ್ಮುಡೆಯುಟ್ಟರೆ ಪುತ್ತನೇಜಕಿ ಕೊಲ್ಲದ ತುಟಕಲಾ 
ಳ್ತನಕ್ಕೆ ಸಮನಾವನೊ ಸಾಹಸಭೀಮಭೂಪನೊಳ್‌ (ಗದಾಯು. ೧-೨೨) ; 
ಇಂತು .ತನುಮನಮಪ್ಪುಕೆಯ್ವ ದಿವೃಸುಂದರ ವಿಗ್ರಹಂ ಕುಮಾರನೆನ 
ಗಪ್ಪನೆಂದಿಗೋ ಸಖಿ (ರಾಮಾಶ್ವ. ೧೯-೬). [ಅಪ್ಪು ಕೆಯ್‌,] 
ಅಪ್ಪುಕೈ "ಅಪ್ಪುಕೆಯ್ಮ್‌' ನೋ 
ಅಪ್ಪುಗಾಣಿಸು (ಕ್ರಿ). ಅಭಿಷೇಕಮಾಡು : ಎಪ್ಪತ್ತೆರಡು ಬಸದಿಯೊಳ 
ಗೈನೂಜು ಮಾಜುಪ್ಪರದರ್ಹಬಿಂಬಗಳಾ ಅಪ್ಪುಗಾಣಿಸಿ ರಜತಾದ್ರಿ ಯೊಳಗೆ 
ಪೂಜೆಯೊಪ್ಪದೋಟುವಗಿದು ಘನನೆ (ಭರಚ. ೧೬-೧೨೦). 
[ಅಪ್ಸ್ಯ + ಕಾಣಿಸು] 


೧೩-೨೦ ವ). 


೩೦೩ 


ಅಸ್ಪ್ಪರ 


ಅಪ್ಪುಗೈ, ಅಬ್ಬಿಗೆ (ನಾ). ಆಲಿಂಗನ ; ತಬ್ಬಿಕೊಳ್ಳುವುದು: “ಪರಿ 
ಸ್ವಂಗಮಾಲಿಂಗನಮದಪುಗೆ” (ಮುಂಗರಾ. ೯೭-೧೬) ; ಅಲಸದ 
ನೋಟದಿಂ ಸಡಿಲದಪ್ಪುಗೆಯಿಂ (ದಶಕು. ೧೧-೭೫) ; ಹೃದಯ ರಾಮ 
ಧ್ಯಾನ ನಾಲಗೆದುದಿ ನಿಜೇಶಸ್ಮರಣೆ ಕಂಗಳ ಹೊದಿಸಿದೆನೆಯಪ್ಪುಗೆಗಳಪ್ಪುಗೆ 
5] ರಾಘವೇಶ್ವರನ (ತೊರರಾ. ೫-೩-೪೦). ಅಪ್ಪಿಗೆ; ತ್ರಿಪುರ ಮುರಿದವ 
ನಪ್ಪಿಗೆಗೆ ಮುಳ್ಳಿಡುವ ಮುಮ್ಮುರಿ ಕೊರಳಿದೆ (ಮುಕ್ತ ಕಂ. ೧೮-೫). 
[ಅಪ್ಟ *-ಗೆ] 4 
ಅಪ್ಪುಗೆ (ನಾ). ಒಪ್ಪಿಗೆ; ಸಮ್ಮತಿ: ಒಪ್ಪದಿಂ ನಿಂದೊಣಗಿ ತೋರು 
ತಿರಲಂತವಂ ಬೇರ್ಪಡೆಯದೆ ಲಸದ್ರತ್ನನಿವಹಮೆಂದಪ್ಪುಗೆಯ ನುಡಿಗಳಂ 
ನುಡಿವುತಿಹರಕಟಕಟ ಪೇಳಲೇನದ್ಭುತವನು (ಘೋರಾಸು. ೭೫-೩೩). 
[< ಒಪ್ಪಿಗೆ?) 
ಅಪ್ಪುಗೆಯ್‌ "ಅಪ್ಪುಕೆಯ್ಕ್‌' ನೋ 
ಅಪ್ಪುಗೆವಿಡಿ (ಕ್ರಿ). ಆಶ್ರಯಿಸು (?): ಅರ್ಪಿತಾನರ್ಪಿತಗಳಪ್ಪ ಭೇದವು 
ದೇಹದಪ್ಪುಗೆವಿಡಿದು ಗ್ರಹಿಸುವಿಂದ್ರಿಯ ಮುಖದರ್ಪಗಳ ಕೆಡಿಸಿ ಶಿವ 
ಗರ್ಪಿತವಧಾನವಾಗಿಪ್ಪ ಮುಖವುಳ್ಳಡದು ಸಹಭೋಜನ (ಶಿವಗೀ. 
೬೨-೨೯೬). [ಅಪ್ಪುಗೈ * ಪಿಡ್ಮಿ) 
ಅಪ್ಪುಗೈ (ನಾ). ತಬ್ಬಿಕೊಳ್ಳುವ ಕೈ; ಆಲಿಂಗಿಸುವ ಕೈ: ಕೃಷ್ಣ 
ಕೊಳಲ ನುಡಿಸುತ್ತಿದ್ದ ಒಬ್ಬ ಗೋಪಿಕೆ ಅನನ ಭುಜದ ಮೇಲೆ ಅಪ್ಪುಗೈ 
ಹಾಕಿದ್ದಳು (ವೈನಿ. ೩೦೩), 
ಅಪ್ಪುಗೈ ಹಚ್ಚಿ ಕೂಡು - ನಿರಾಶೆಯಿಂದ ಕೈಕಟ್ಟಿಕೊಂಡು ಕುಳಿ 
ತುಕೊ (ಉಕ). ಅಪ್ಪುಗೈ ಹಚ್ಚು-ಕೈಕಟ್ಟು : ಚಳಿಗೆ ಅಪ್ಪುಗೈ ಹಚ್ಚಿ 
ಕೊಂಡು ಶಾಲೆಗೆ ಹೊರಟಿ (ವೈನಿ. ೬೭). ಅಪ್ಪುಗೈ ಹಾಕು - ಸ್ವಸ್ತಿಕದ 
ಆಕಾರದಲ್ಲಿ ಕೈಗಳನ್ನು ಕಟ್ಟಕೊ, ಕೈ ಕಟ್ಟಿಕೊಳ್ಳು: ದಾಸಪ್ಪನು 
ಅಪ್ಪುಗೈಹಾಕಿಕೊಂಡು ಬೃಂದಾವನದ ಬಳಿಯಲ್ಲಿ ಕುಳಿತನು (ಕಭವಿ. 
n, ೪). "ಅಪ್ಪುಗೈಜೋಓ', "ಅಪ್ಪುಗೈಮೋಡಿ? ಪರಾ. 
[ಅಪ್ಪು * ಕೈ (ಆ ಕೆಯ್ಮ್‌] 
ಅಪ್ಪುಗೈದೋಟ (ನಾ). ಒಬ್ಬರನ್ನೊಬ್ಬರು ತೋಳುಗಳಿಂದ ಹಿಡಿದು 
ಕೊಂಡು ಮಾಡುವ ಜಗಳ; ದ್ವಂದ್ವಯುದ್ಧ: ನೆತ್ತರದ ಓಕು 
ಳಿಯೆ, ಅಪ್ಪುಗೈದೋಟಯೇ ಆಹ ಸ್ವರ್ಗವೇ ಎಂದೆ ನರಕ ತೆಕೆಯೇ 
(ಹಾಡುಪಾ. ೨-೭). [ಅಪ್ಪುಗೈ * ತೋಟ) 
ಅಪ್ಪ್ಪುಗೈನೋಡಿ (ನಾ). ತಬ್ಬಿಕೊಂಡಿರುವ ಸ್ಥಿತಿ,--ರೀತಿ; ಸ್ವಸ್ತಿ 
ಕಾಕೃತಿಯಲ್ಲಿ ಜೋಡಿಸಿದ ಕೈಯ ಬೆಡಗು : ತೋಳಿಂದ ತೋಳ್ವಿಡಿ 
ದಪ್ಪುಗೈನೋಡಿಯೊಳಾ ಲೋಕಮುಖನಡ್ಡವಿಕ್ಕಿ ಕಾಳಗಳನುವಾಗಿ 
ನಿಂದನ ಕಂಡನು (ಭರಚ. ೫೧-೫೬). [ಅಪ್ಪಗೈ + ಮೋಡಿ] 
ಅಪ್ಪುದು "ಆಗ್ಕು' ನೋ. 
ಅಪ್ಪುನಿಧಿ (ನಾ). ಸಮುದ್ರ; ಕಡಲು: ನಿನ್ನ ಅಮೃತ ಮಹಿಮೆಗಳ 
ಅಪ್ಪು ನಿಧಿಯಲ್ಲಿ ಪುಟ್ಟಿದವಳಜಾಯಳು (ಪುರಂದ. ೫-೫-೧೬). 
[ಅಪ್ಸು pi ನಿಧಿ] 
ಅಪ್ಪುಮನ (ನಾ). ಸಮ್ಮತಿಗೊಂಡ ಮನಸ್ಸು; ಒ ಸ್ಸಿಕೊಂಡ 
ಮನಸ್ಸು: ಒಪ್ಪವಿಡುತಾನಂದಿಸುತ ನಲಿವಪ್ಪುಮನವಾಕಾಂಕ್ಷೆಯಿಂದೆ 
ನ್ನಪ್ಪನೆನ್ನೊಡನನುದಿನಂ ಕೂಡಿಸ್ಪನಿಂದೀಗ (ಬಸಪು. ೪೭-೪೨). 
[ಅಪ್ಪು? * ಮನ] 
ಅಪ್ಪುರ (ನಾ). ಆಪುರ (?): ಸಮಸ್ತ ಪ್ರಜಯುಂ ಕೊಡಿ ಸಾಗರೇಶ್ವರ 
ದೇವರ್ಗ್ಗೆ ಸೋಮೇಶ್ವರದೇವರ್ಗ್ಗಂ ಅಫ್ಪುರದ ಹನ ನ್ನದೆ ೧೦೦೦ ಯಿರ 
ಹೊರಗಿಗ ಹ ೮೧ ದುಗ್ಗಿ ಧಾರಾಪೂರ್ವ್ವಕಂ ಮಾಡಿ (ತೆಲಂಶಾ. ೨-೧೯% 
೧೧೪೭ ?). (ಅದು ಪುರ] 


10 


| 


40 


45 


ಅಸ್ಪರಿತ 


ಅಪ್ಪುರಿತೆ (ಗು). ಅತ್ತಿತ್ತ ಚಲಿಸದ: ಒಳಪುಗೆ ಪಶ್ಚಿಮಾಂಗಮಗಲ 
ಕ್ಕೊಳಗಾಗಿರೆ ಫೂರ್ವದಂಭ್ರ)ಗಳ್‌ ಬಳಸಿರೆ ಹಸ್ತ ಮುಜ್ಞಲರದಂಗಳೊಳೀ 
ಸಣಮಧ್ಯದಲ್ಲಿ ನಿಶ್ಚಲಮಿರೆ ಚಿತ್ತಮಪ್ಪುರಿತಮಾಗಿರೆ ಕರ್ಣಯುಗಲಂ 
ಬೆಡಂಗಿನಿಂದಿಆಿದುದು ಕುಂಭ ಕೂಟ ನಿಹಿತಾಂಕುಶಮಾ ದಿವಿಜೇಂದ್ರ 
ಸಿಂಧುರಂ (ಮಹಾನೇ. ಆ-೮೯). [ಆ ಸಂ. ಅಸ್ಫುರಿತ ?] 

ಅಪ್ಪೆ (ನಾ): ಒಂದು ಬಗೆಯ ಭಕ್ಷ್ಯ, --ತಿನಿಸು: ಗರುವಿಕೆಯ ಸೇವ 
ಗೆಯ ಕರಮೆಸೆವ ಸಜ್ಜಿಗೆಯ ತೆಳ್ಬಿನಪ್ಪೆಗಳ ದೊರೆವೆತ್ತ ಹೂರಣದ ಜೊಲ್ಲಿ 
ಕೆಯ ಕಂಪುಗಳ (ಲಿಂ ಗಪು. ೩-೪೬); ಹಪ್ಪಳಂ ಚಿಲಪಾಲು ಚಿಲ್ಲುಂಡೆ 
ಗಡುಬುಮಂ ಅಪ್ಪೆಯ ಸಣ್ಣ ಸೇವಗೆ ಸುಖಿಯನುಂಡೆಯಂ (ಲಿಂಗಪು. 

[< ಅಪ್ಪ?) 

ಅಪ್ಸೆಯಸೊಸ್ಪು, ಅಪ್ಸೆಸೊಪ್ಪು (ನಾ). ಒಂದು ಬಗೆಯ ಗಿಡದ 
ಸೊಪ್ಪು; ಸುಗಂಧಯುಕ್ತವಾದ ಎಲೆಗಳಿಂದ ಕೂಡಿದ ಒಂದು 
ಬಗೆಯ ಗಿಡ: ದೇವಗಂಧಾ - ಆಪ್ಪೆಯಸೊಪ್ಪು (ಓಷಧಿ. ೭೯). ಅಪ್ಪೆ 
ಸೊಪ್ಪು : ಆರಾಮಃ -ಅಪ್ಪೆ ಸೊಪ್ಪು (ಓಸಧಿ. ೧೧). [ಅಪ್ಪೆ* ಸೊಪ್ಪು) 

ಅಪ್ಸೆಸೊಪ್ಪು "ಅಸ್ಸೆಯಸೊಪ್ಪು' ನೋ. 

ಅಪ್ಪೈಸು "ಅಪ್ಪಯಿಸು' ನೋ. 

ಅಸ್ಪೊಗಾಲ್‌ (ನಾ). ಒಂದು ಊರಿನ ಹೆಸರು : ತೊಆಕಿ ಬಡಗರೆನಾಡು 
ವಿಷಯ ಆಪ್ಪೊಗಾಲ್ನಾಮಗ್ರಾಮ ಸರ್ವ್ವಬಾದು ಪರಿಹಾರಮೊಲ್ಟಟ್ಟು 
ಗೊಟ್ಟಂ (ಎಕ. ೫1, ನಂಜನ. ೧೨೨-೧೬; 266 ?). [2] 

ಅಪ್ರಕಟ (ಗು). ೧. ಪ್ರಕಟವಿಲ್ಲದ; ಇನ್ನೂ ಪ್ರಕಟವಾಗದಿರುವ. 
(ನಾ). ೨. ಗುಟ್ಟು; ರಹಸ್ಯ. [ಸಂ.] 

ಅಪ್ರಕಟಂ (ಅ). ಗುಟ್ಟಾಗಿ: ಮಹಾಸ್ವಾಪದಪ್ರಕರಾಮಾತ್ಯರೊಳಂ ಗಜಾ 
ಧಿಪರೊಳಂ ನಂಟರ್ತನಂಗೊಂಡನಪ್ರಕಟಿಂ (ಪಂಚತಂ.೯೭-೬). [ಸಂ.] 

ಅಪ್ರಕಟಿತ ' (ಗು). - ಅಪ್ರಕಟ ೧: ಆತನು ಬರೆದ ಅನೇಕ ಕೃತಿಗಳು 
ಇನ್ನೂ ಅಪ್ರಕಟತವಾಗಿಯೇ ಉಳಿದಿವೆ (ರೂಢ), [ಸಂ.] 

ಅಪ್ರಕಾಂಡ (ಗು). ೧. ಬುಡವಿಲ್ಲದ; ತಾಳಿಲ್ಲದ. ೨. ಆಧಾರವಿಲ್ಲದ. 
(ನಾ). ೩. ದಪ್ಪವಾದ ಬುಡವಿಲ್ಲದ ಪೊದರು ; ಗುಲ್ಮ; ಪೊದೆ. 

[ಸಂ.] 

ಅಪ್ರಕಾಶ (ನಾ). ೧. ಪ್ರಕಾಶವಿಲ್ಲದಿರುವುದು ಹೊಳಪಿಲ್ಲದಿರುವುದು; 
೨. ಸ್ಪಷ್ಟವಾಗಿ ತಿಳಿಯದುದು; ಗುಟ್ಟು; ಗೂಢ; ರಹಸ್ಯ. 
೩. ಪ್ರಕಾಶಕ್ಕೆ ತರದಿರುವುದು. [ಸಂ.] 

ಅಪ್ರಕಾಶಿತ (ಗು). ಪ್ರಕಾಶಕ್ಕೆ ಬರದಿರುವ; ಪ್ರಕಟವಾಗದ; 
ಹೊರಬರದ. (ಸಂ. 

ಅಪ್ರಕೃತ (ಗು). ೧. ದಿಟ್ಟಿತನವಿಲ್ಲದ; ನಾಚಿಕೆಯುಳ್ಳ. ೨. ಪ್ರ 
ವಲ್ಲದ; ಅಗತ್ಯವಿಲ್ಲದ: ಈ ವಿಷಯದ ಪ್ರಸ್ತಾಪ ಇಲ್ಲಿ ಅಪ್ರ 
(ರೂಢಿ). [ಸಂ.] 

ಅಪ್ರಗಲ್ಪ (ಗು). ಪ್ರೌಢನಲ್ಲದ; ಜಾಣತನವಿಲ್ಲದ. [ಸಂ.] 

ಅಪ್ರಗಲ್ಭತೆ (ನಾ). ಜಾಣತನವಿಲ್ಲದಿರುವುದು ; ಪ್ರೌಢಿಮೆಯಿಲ್ಲ 
ದಿರುವುದು: ಕುತ್ಸಿತತ್ವಮುಮುದ್ವೇಗಮುಮಶ್ರಗಲ್ಪತೆಯುಂ ... 
ಸವನಿಕುಂ ಸಂಸಾರಿಗವ್ಯಾಕುಲಂ (ಸುಕುಮಾ. ೫-೩೫). 

[ಸಂ. ಅಪ್ರಗಲೃತಾ] 

ಅಪ್ರಗಲ್ಪವಚನ (ನಾ). ಜಾಣತನವಿಲ್ಲದ ಮಾತು; ಪ್ರೌಢಿಮೆ 
ಯಿಲ್ಲದ ನುಡಿ: ನರಕೊಳನುಪ್ರಗಲ್ಭವಚನ ಪ್ರವೃತ್ತಿ ನೆಗಲ್ಲುಂ ಸಹಜಂ 
(ಕವಿರಾ. ೧-೭). [ಅಪ್ರಗಲ್ಪ * ವಚನ] 

ಅಪ್ರಗಲ್ಫೈ (ನಾ). ಪ್ರೌಢೆಯಲ್ಲದವಳು.' (ಸಂ. ಅಪ್ರಗಲ್ಫಾ) 

ಅಪ್ರಗುಣ (ಗು). ಕಳವಳಗೊಂಡ; ಭ್ರಮೆಹೊಂದಿದ. [ಸೆಂ.] 


೩೫-೨೭). 


ತ 
ತ 


೪ 


೩೦೪ 


ಬು 


0 


25 


35 


ಅಪ್ರತಿಮನೀರ 


ಅಪ್ಪಚಿಂತ್ಯ (ಗು). ಚಿಂತಿಸಲಾಗದ; ಊಹಿಸಲು ಶಕ್ಯವಿಲ್ಲದ: ಅಪ್ರ 
ಚಿಂತ್ಯಂ - . ೬ ಅನಂತಮೆನಲೊಪ್ಪುವುದು ಶಿವತತ್ತ್ವ (ಬಸಪು. ೩೯-೯). 
[ಸಂ.] 
ಅಪ್ರಚುರ (ಗು). ಪ್ರಚುರವಲ್ಲದ ; ಪ್ರಸಿದ್ಧವಲ್ಲದ; ಬಳಕೆಯಿಲ್ಲದ. 
[ಸಂ.] 
ಅಪ್ಪಣಾಶ (ಗು). ನಾಶವಿಲ್ಲದಿರುವ ; ನಷ್ಟವಾಗದಿರುವ : ಉಪಾ 
ಧ್ಯಾಯರಜೇಯರೀಗೆಮಗೆ ಮುಕ್ತಿನಿವೇಶಮನಪ್ರಣಾಶಮಂ (ಶಾಂತಿಪು. 
೧-೪). [ಸಂ.1 
ಅಪ್ರತರ್ಕ್ಯ (ಗು). ೧. ಊಹಿಸಿ ತಿಳಿಯಲು ಸಾಧ್ಯವಿಲ್ಲದ ; ಚರ್ಚಿಸ 
ಲಾಗದ ; ತರ್ಕಕ್ಕೆ ಮಾರಿದ: ವಾಗ್ವಿಭವಮದಪ್ರತರ್ಕ್ಶಮೆನೆ ಸಂದೆಸ 
ಕಂದೆಸೆಯಂತನೆಯ್ದೆ (ಕಾವ್ಯಾವ. ೪೨೩); ಪಿರಿದಪ್ರತರ್ಕ್ಯನನುಪಮನಪ್ರ 
ಮೇಯಂ (ಆರಾಚ. ೪-೮). ೨, ತರ್ಕ ಮಾಡಬಾರದ; ಚರ್ಚಿಸ 
ಬಾರದ. [ಸಂ.] 
ಅಪ್ಪತಾಪ (ಗು). ಪರಾಕ್ರಮವಿಲ್ಲದ; ಸಾಹಸವಿಲ್ಲದ. [ಸಂ.] 
ಅಪ್ರತಿ (ಗು). ಪ್ರತಿಯಿಲ್ಲದ ; ಇದಿರಿಲ್ಲದ; ಅಸಮಾನವಾದ : ಅಪ್ರತಿ 
ಸ್ಥಿರಮತಿಯೊಳಭವಗಣಪ್ರಸಾದಮನೆಯ್ಮೆವೊದಗಿಸಿ (ಬಸಪು. ೫೬-೧೦) ; 
ಅಪ್ರತಿ ಪರಾಕ್ರಮಿ ವೃಕೋದರಂ (ಜೈಮಿಭಾ. ೨-೪೦). [ಸಂ.) 
ಅಪ್ರತಿಕರ (ಗು). ೧. ನಂಬಿಕೆಗೆ ಅರ್ಹವಾದ. ೨. ಗೋಪ್ಯವಾದ. 
[ಸೆಂ] 
ಅಪ್ರತಿಘಾತ (ನಾ). ತಡೆಯಿಲ್ಲದಿರುವುದು ; ಪ್ರತಿಭಟಿನೆಯಿಲ್ಲದಿರು 
ವುದು : ಬೆಟ್ಟಿದೊಳಗೆ ಆಕಾಶದೊಳು ಪೋಪಂತೆ ಪೋಪುದು ಅಪ್ರತಿ 
ಘಾತಮೆಂಬುದು (ಶ್ರಾವಕಾ. ೯೪-೮). (ಸಂ.) 
ಅಪ್ರತಿಘಾತಗಾಮಿನಿ (ನಾ). ೧. ತಡೆಯಿಲ್ಲದೆ ಎಲ್ಲಿಗೆ ಬೇಕಾದರೂ 
ಹೋಗುವ ಸಾಮರ್ಥ್ಯ ವ ನ್ನು ಕೊಡುವ ಒಂದು ವಿದ್ಯೆ: 
(ಚಾವುಂಉ. ೨೧೨). ೨. ತಡೆಯಿಲ್ಲದೆ ಎಲ್ಲಿಗೆ ಬೇಕಾದರೂ ಸಂಚರಿಸ 
ಬಲ್ಲವಳು. (ಅಪ್ರತಿಘಾತ * ಗಾಮಿನಿ) 
ಅಪ್ರತಿಬದ್ಧ (ಗು). ತಡೆಯಿಲ್ಲದ; ವಿಫ್ನೆವಿಲ್ಲದ: ಧರೆ ಶಾಶ್ವತ 
ಮಲ್ತಷ್ಟಮಧರೆ ಶಾಶ್ವತಮವನಿಚಕ್ರವಿಕ್ರಮಚಕ್ರಂ ದೊರೆಯಲ್ತು 
ಧರ್ಮಚಕ್ರಂ ದೊರೆಯ ಕ್ಕು ೦ ಭವ್ಯವಿನಮದಪ್ರತಿಬದ್ಧಂ (ಶಾಂತಿಪು. 
೧೧-೮೮). [Xo.] 
ಅಪ್ರತಿಭ (ಗು). ೧. ಸಮಯೋಚಿತವಾದ ಬುದ್ಧಿ ಯಿಲ್ಲದ ; ದಿಕ್ಕು 
ತೋಚದ : ಮಹಮ್ಮದನ ಈ ಸ್ಥಿತಿಯನ್ನು ಕಂಡು ಖದೀಜಳು ಅಪ್ರತಿಭ 
ಳಾಗಿ ಅವನಿಗೆ ಶೈತ್ಯೋಪಚಾರ ಮಾಡಲು ಮಹಮ್ಮದನು ಮೂರ್ಛೆಯಿಂ 
ದೆಚ್ಚತ್ತು (ಸೈಗಂಬ. ೧೬). ೨. ನಾಚಿಕೆಸ್ಟಭಾವದ ; ಸಂಕೋಚ 
ಪ್ರಕೃತಿಯ. [ಸಂ.] 
ಅಪ್ರತಿಮ (ಗು). ಎಣೆಯಿಲ್ಲದ ; ಅಸಮಾನವಾದ : ಅಪ್ರತಿಮಂ 
ನೃಪೇಂದ್ರನುಪವಾಸವಿಧಾನದಿನಿರ್ದನಲ್ತೆ (ಶಾಂತಿಪು. ೯-೯೭) ; ಅಪ್ರತಿಮ 
ಮಹಿಮಂಗೆ ಪ್ರತಿಯುಂಟಿ (ಬಸವ. ೫೨೭). [ಸಂ.] 
ಅಪ್ರತಿಮಲ್ಲ (ಗು). ತನಗೆ ಇದಿರಾಗಿ ನಿಲ್ಲಬಲ್ಲ ಜಟ್ಟಿಯೇ ಇಲ್ಲದ; 
ತನಗೆ ಎಣೆಯಿಲ್ಲದ : ಅತನನುಜರಘಕುಳನನದಹನರ್‌ ಪಲರುಮಪ್ಪರ 
ಪ್ರತಿಮಲ್ಲರ್‌ (ಆದಿಪು. ೮-೨೮). [ಸಂ.] 
ಅಪ್ರತಿಮವೀರ (ನಾ). ೧. ಎಣೆಯಿಲ್ಲದ ಶೌರ್ಯವುಳ್ಳವನು ; 
ಅಸಮಾನ ಪರಾಕ್ರಮಿ. ೨. ಚಿಕ್ಕದೇವರಾಜ ಒಡೆಯರ ಒಂದು 
ಬಿರುದು: ಶ್ರೀ ಮನ್ಮಹಾರಾಜಾಧಿರಾಜಪರಮೇಶ್ವರ ಪ್ರೌಢಪ್ರತಾಪನ 
ಪ್ರತಿಮನೀರ ನರಪತಿ ಶ್ರೀಚಿಕದೇವ ಮಹಾರಾಜ (ಅಪ್ರತಿ. ೪-೨೩ ವ). 
[ಅಪ್ರತಿಮ * ವೀರ] 


ಅಪ್ರತಿಮಾನ 


ಅಪ್ರತಿಮಾನ (ಗು). ಐ ಅಪ್ರತಿಮ: ಬೆಡಗಿನಪ್ರತಿಮಾನರೂಪಂ ಬಿಡದೆ 
ಟಃ (ಬಸಪು. a [ಸಂ.) 

ಅಪ್ರತಿರಥ (ಗು). ೧. ತನಗೆ ಇದಿರಾಗಿ ನಿಲ್ಲುವ ರಥಿಕನಿಲ್ಲದ. (ನಾ). 
೨. ಅಸಮಾನನಾದ ರಥಿಕ: ಖಚರೇಶ್ವರನೆಯ್ದಿದಂ ನಿರಾಕುಳಗತಿ 
ಲೀಲನಪ್ರತಿರಥಂ ರಥನೂಪುರಚಕ್ರವಾಳಮಂ (ಶಾಂತಿಪು, ೬-೨೨). 

[ಅಪ್ರತಿ * ರಥ] 

ಅಪ್ರತಿನಾದ (ಗು). ಪ್ರತಿವಾದವಿಲ್ಲದ; ನಿರ್ವಿವಾದವಾದ : ಯತ 

ದರ್ಶಿ ತಾಂ ನುಡಿದನಪ್ರಶಿವಾದ ವೇದಮಂ (ಶ್ರೀರಾಮಾ. ೧೭೦-೫೦೦). 
[ಸಂ] 

ಅಪ್ರತಿಸ್ಮ (ಗು). ೧. ಸ್ಥಿರವಾಗಿ ಸ್ಥಾಪಿಸಲ್ಪಡದ; ಭದ್ರವಿಲ್ಲದ; ಅಸ್ಥಿರ 
ವಾದ; ನೆಲೆಯಿಲ್ಲದ: ಅವಿನೀತನುಂ ಅಪ್ರತಿಸ್ಮನುಂ ಸ್ವಪರಾಂತಸ್ಥ 
ವಿದನುಮಲ್ಲದರಸನನಣಕಿದಿಂಬಲಕಿಕ್ಕೆ ಸಮಾಪ ಕ್ಕೆ ಪೊೋಗಿ ದುರಭಿ 
ಮಾನದಿಂ ನುಡಿವುದು ತಕ್ಕುದಲ್ಲ (ಪಂಚತಂ. ೩೨-೧೨). ೨. ಪ್ರಯೋ 
ಜನವಿಲ್ಲದ; ಲಾಭವಿಲ್ಲದ. &. ಆಧಾರವಿಲ್ಲದ; ಹೊಂದಿಕೆಯಿಲ್ಲದ. 
೪. ಪ್ರತಿಷ್ಠೆಯಿಲ್ಲದ. ೫. ಗೌರವವಿಲ್ಲದ. (ನಾ). [ಜೈನ] ಒಂದು 
ನರಕದ ಹೆಸರು: ಮಹಾತಮಃಪ್ರಭೆಯೊಳ್‌' ಅಪ್ರತಿಷ್ಠಾಭಿಧಾನೈ 
ಕೇಂದ್ರಕೆ ತತ್ಸಂಬಂಧಿ ಶ್ರೇಢೀಬದ್ಧ ವಿಕಲ್ಪದಿಂ ಐದೇಬಿಲಂಗಳಪ್ಪುವು 
(ತತ್ತ್ವಪ್ರ. ೧೨೦). (ಸಂ. 

ಅಪ್ರ ತಿಷ್ಠ ತ (ಗು). ೧. ಸ್ಥಿ ರವಿಲ್ಲದ ; ನೆಲೆಯಿಲ್ಲದ ; ಅಪ್ರ ಸಿದ್ಧ ವಾದ. 
೨. ಪ್ರತಿಷ್ಠೆ ಮಾಡದ; ” ಅಪವಿತ್ರವಾದ. ೩. ಮೇಕೆಯಿಲ್ಲದ; 
ನ. ೪. ನೀರಿನಲ್ಲಿ ನೆಲಸಿರುವ : ೧,೪ : ಆ ಮಹಾರ್ಣವಂ 
» - ಅಪ್ರತಿಷ್ಠಿತೆಮಾಗಿಯುಂ ಲಕ್ಷ್ಮೀಜನ್ಮಭವನಮುಂ. . . ಎನಿಸಿದುದು 
(ಜಗವಿ. ೧-೪೪ ವ). [ಸಂ. (ಅ- + ಪ್ರತಿಷ್ಠಿತ, ಅಪ್‌ + ಪ್ರತಿಷ್ಠಿತ)] 

ಅಪ್ರತಿಷ್ಠೆ (ನಾ). ೧. ಭದ್ರ ವಿಲ್ಲ ದಿರುವುದು ; ಅಸ್ಥಿರತೆ; ನೆಲೆಯಿಲ್ಲ 
ದಿರುವುದು. ೨. ಪ್ರಸಿ ದ್ಧಿಯಿಲ್ಲದಿ ರುವುದು; ಅಪಕೀರ್ತಿ; 
ಅಗೌರವ. [ಸಂ. ಅಪ್ರತಿಷ್ಮಾ? 

ಅಪ್ರತಿಹತ (ಗು). ತಡೆಯಿಲ್ಲದ; ನಿರ್ವಿಘ್ನವಾದ ; ಸೋಲಿಲ್ಲದ: 
ಸತತೋದಯನಪ್ರತಿಹತಗತಿ ತೀವ್ರಂ ತದ್ದಿನಾಧಿನಾಥನುಮಸ್ತಂಗತ 
ನಾದಂ (ಕವಿರಾ. ೩-೩೦). (ಸಂ. 

ಅಪ್ರತಿಹಸ್ತ (ಗು). ಸಮಾನವಾದ ಕೈಯಿಲ್ಲದ; ಸಾಟಿಯಿಲ್ಲದ ಕೈ 
ಯಿಲ್ಲದ: ಪಿರಿದುಂ ಚಿತ್ರಾನ್ವಿತಮಂಬರಸಂಗತಮುತ್ತರೋತ್ತರಂ ತಾನೆ 
ನಲುರ್ಪ್ವಕೆ ತಣಿಯಲ್ವೊಂಗಟ್‌ವುದು ಚಟ್ಟಿಯನ ಹಸ್ತವಪ್ರತಿಹಸ್ತಂ 
(ಎಕ. ೪ ಬೇಲೂರು. ೧೯೩-೮೪ ; 1160). [ಸೆಂ. (ಅ-+ ಪ್ರತಿಹಸ್ತ)] 

ಅಪ್ರತೀತ (ಗು). ೧. ಸಾಮಾನ್ಯವಾಗಿ ಅರ್ಥ ತಿಳಿದಿಲ್ಲದ; ಅಪ್ರಚುರ 
ವಾದ; ಗೂಢವಾದ: ೨. ಸಮೀಪಿಸಲು ಶಕ್ಯವಿಲ್ಲದ ; ತಾಗಲಾ 
ಗದ. ೩. ಅವಿರೋಧವಾದ; ತಡೆಯಿಲ್ಲದ. (ನಾ). ೪.[ಕಾವ್ಯಮಾ] 
ಶಬ್ದದೋಷದಿಂದ ಕೂಡಿದ ಪದ; ಕಾವ್ಯದೋಷಗಳಲ್ಲಿ ಒಂದು: 
“ ಅಪ್ರತೀತ- ಕೇನಲ ಶಾಸ್ತ್ರಗಳಲ್ಲಿ ಮಾತ್ರವೇ ಬರುವುದು (ಕೈಪಿಡಿ. 
೨೨೬) ; ಅಸಮರ್ಥಮಪ್ರಶೀತಂ ವಿಸಂಧಿ ವಿಪರೀತ ಕಲ್ಪನಂ ಕಷ್ಟಂ 
ನೀರಸಮೆಂದು ದೋಷಮಿವು ಸಮನಿಸುಗುಂ ಪದಡೊಳ್‌ ಪದಾಗಮಜ್ಞರ 
ಮತದಿಂ (ಕಾವ್ಯಾವ. ೪೩೫) ; ಬಗೆಗೇತಜಕೊಳಂ ತೋಣದುದದಪ್ರತೀತಂ 
ಗೂಢಂ (ಕಾವ್ಯಾವ. ೪೩೬). [ಸಂ.] 

ಅಪ್ರತೀತಿ (ನಾ). ೧. ತಿಳಿಯದಿರುವುದು; ಅಪ್ರಸಿದ್ಧ ವಾಗಿರುವುದು. 
3 ಕೆಟ್ಟ ಹೆಸರು; ಅಪಕೀರ್ತಿ (ದಕ. $) ಜ್ಯ ಅಪನಂಬಿಕೆ. 
"ಅಪ್ರ ತಿಡಿವಚನ' ಪರಾ. [ಸಂ.] 

ಅಪ್ಪತೀಶಿನಚನ (ನಾ). [ಕಾವ್ಯಮಾ] ಅರ್ಥ. ತಿಳಿಯಛಾಗದ 


೩೦೫ 


0 


30 


35 


40 


ಅಪ್ರಮತ್ತ 
ಶಬ್ದಗಳನ್ನು ಬಳಸುವುದು; ಸ್ಪಷ್ಟವಾಗಿ ಅರ್ಥವಾಗದ ಮಾತು 
ಗಳನ್ನು ಉಪಯೋಗಿಸುವ ಒಂದು ಕಾವ್ಯದೋಷ:' ಅಸದರ್ಥಂ 
ನಿಪರೀತಕಲ್ಪನೆಯಭವ್ಯಂ. . .ನೀರಸಮಪ್ರೌಢತೆಯಪ್ರತೀತಿವಚನಂ . .. 
ಎಂಬಿವಿನಿತುಂ ದೋಷಂಗಳಷ್ಟಾದಶಂ (ಛಂದೋಂಬು. ೧-೪೬ ಅಡಿ). 
[ಅಪ್ರತೀತಿ * ವಚನ] 

ಅಪ್ಪತ್ಯಕ್ಸ (ಗು). ೧. ಪ್ರ ಸ್ರತ್ಯಕ್ಷವಲ್ಲದ ; ಇಂದ್ರಿಯಗಳಿಗೆ ಗೋಚರವಾ 
ಗಡ, ಪರೋಕ್ಷವಾದ. ೨. ಅಸ್ಪಷ್ಟ ವಾದ. [ಸಂ.7 

ಅಪ್ರ ತ್ಯಾಖ್ದಾ ನ (ನಾ). [ಜೈನ] ಅಹಿಂಸೆ ಸೆಯೇ ಮುಂತಾದ ಹನ್ನೆರಡು 
ವ್ರ ತಗಳ ಠಿಚರಣೆಯಲ್ಲಿ ಅಡ್ಡಿಯಾಗುವ ಒಂದು ಬಗೆಯ ಕರ್ಮಾ 
3) ಇಪ್ಪತ್ತೆಂಟು ಬಗೆಯ ಮೋಹೆನೀಯ ಕರ್ಮಗಳಲ್ಲಿ 
ಒಂದು: ಚಾರಿತ್ರಮೋಹದೊಳಂ ಯಥಾಕ್ರಮದಿಂ ಸಮ್ಮಕ್ತ್ವಮಿಥ್ಯಾತ್ವ 
- ಅಪ್ರತ್ಯಾಖ್ಯ್ಮಾನ ಪ್ರತ್ಕಾಖ್ಮಾನ ಸಂಜ್ವಲನ.. . ಕಷಾಯವೇದನೀಯ 

ಮೆನಿಸಿಯುಮಿರ್ಪತ್ತೈಂಟು ತೆಜನಪ್ಪ ಮೋಹನೀಯಮುಮಂ (ಸುಕುಮಾ. 


೩-೩೯ ನ). [ಸಂ.] 

ಅಪ್ರತ್ಯೂಹ (ಗು) ತಡೆಯಿಲ್ಲದ ; ನಿರ್ವಿಫ್ಲೆವಾದ. "ಅಪ್ಪ ಪ್ರತ್ಯೂಹ 
ಸುತ: ಸರಾ. [ಸಂ.] 

ಅಪ್ಪತ್ಯೂಹಮೈತ್ರಿ (ನಾ). ಅಡ್ಡಿ ತಡೆಗಳಿಲ್ಲದ ಸ್ನೇಹ; ಅವಿಚ್ಛೈನ್ನ 


ಸ ತಸ ಆ ಪಾರ್ಥನೊಳಸ್ರ ತ್ಕೂಹ ಮೈತ್ರಿ pl ವರ್ತಿಸುವುದು 
(ಜಗವಿ. ೪-೧೦೮ ವ). ([ಸ9.] 

ಅಪ್ರದಕ್ಸಿಣ, ಅಪ್ರದಕ್ಷಿಣೆ (ನಾ). ಬಲದಿಂದ.ಎಡಕ್ಕೆ ಸುತ್ತುವುದು. 
ಅಪ್ರದಕ್ಷಿಣೆ: ಇಲಿಯೊಂದು ಬಂದು ಅಪ್ರದಕ್ಷಿಣೆ ಸುತ್ತಿ ಅಂಗಾತ್ತನೆ 
ಬಿದ್ದು ನಿಶ್ಚೇಷ್ಟಿತವಾದ್ದನ್ನು ಕಂಡು, ಹೇಸಿ, ಬಾಲದಿಂದೆತ್ತಿ ಹದ್ದಿಗೆ ಹಾಕಿ 
ಬಂದರು (ಸಂಸ್ಕಾರ. ೮೫). - [ಸಂ. ಅಪ್ರದಕ್ಷಿಣ] 

ಅಪ್ರದಕ್ಷಿಣೆ "ಅಪ್ರದಕ್ಷಿಣ' ನೋ. 

ಅಪ್ರಧಾನ (ಗು). ಪ್ರಧಾನವಲ್ಲದ ; ಅಧೀನವಾದ. [ಸಂ.] 

ಅಪ್ಪ ಸ್ರಪಂಚ (ಗು). ೧. ವಿಸ್ತಾರವಲ್ಲದ. ೨. ವಿಸ್ತಾರವಿಲ್ಲದ. &. ಪ್ರಪಂ 
ಚಳ್ಳೆ ಅತೀತವಾದ ; ಪ್ರಪಂಚಕ್ಕೆ ಮಾರಿದ: ಅಪ್ರಪಂಚಮಸಾಧ್ಯ 
ಮಚಳಿತಮಪ್ರನಾಶಮನಂತವೆನಲೊಪ್ಪುವುದು ಶಿವತತ್ತ್ವ (ಬಸಪ. 
೩೯-೯). [Xo] 

ಅಪ್ರಬುದ್ಧ (ಗು). ೧. ಎಚ್ಚತ್ತಿಲ್ಲದ. ೨. ತಿಳಿವಳಿಕೆಯಿಲ್ಲದ : ಇದೇ 
ಕೆಮ್ಮೊಡನೆ ಯುದ್ಧ ವನಪೇಕ್ಷಿಸುವೆ ಶಿವಶಿವಾ ನೀನಪ್ರಬುದ್ಧನಲ್ಲವೆ 
(ಜೈಮಿಭಾ. ೧೩-೪). ೩. ಬಲಿಯದ; ವಯಸ್ಸಾಗದ : ಡಾರ್ವಿನ್‌ 
ಸಿದ್ಧಾಂತ ಅವನಿಗೆ ಅಪ್ರಬುದ್ಧಮನಸ್ಸಿನ ಕ್ರಿ (ಡಾನಸ್ಸು ವಿನಂತೆ ತೋರಿತು 
(ಪುನರು. ೫೨೭). (ಸಂ.) 

ಅಪ್ರಬುದ್ಧತೆ (ನಾ). ತಿಳಿವಳಿಕೆಯಿಲ್ಲದಿರುವುದು; ಮೌಢ್ಯ: ಅವ 
ಳಿಂದ ದಶರಥಂಗೆ ಸಂಧಿಸುವೊಲಪ್ರಬುದ್ಧತೆ ಪೂರ್ವವರ ಮತ್ರಬಂಧಂ 
ಗಳಂ ಒಲಿದು ಸವಿನುಡಿಯ ಮೋಹಕಾಮಾಂಧತೆಯ ಕವಿಸಿ (ವೆಂಕಾರಾ. 
೨-೩-೨೯), (ಸಂ. ಅಪ್ರಬುದ್ಧ ತಾ] 

ಅಪ್ರಬುದ್ಧಿಳೆ (ನಾ). ತಿಳಿವಳಿಕೆಯಿಲ್ಲದಿರುವುದು ; ಮೌಢ್ಯ: ಜನಕ 
ಜಾಪತಿ ಜನಪನೆಂದೇ ನೋಡಿ ಮಾಡಿದೆನಪ್ರಬುದ್ಧಿಕೆಯ (ತೊರರಾ. 
೬-೨೬-೯). [ಅಪ್ರಬುದ್ಧ + ಇಕೆ] 

ಅಪ್ರಮತ್ತ (ಗು). ೧. (ವಿಷಯ ಸುಖಗಳಲ್ಲಿ ಮಗ್ನನಾಗಿ) ಮೈಮರೆ 
ಯದ; ಎಚ್ಚರತಪ್ಪದ: ಬಹುಶ್ರುತ ಪಾರಗನಪ್ರಮತ್ತಂ (ಸುಕುಮಾ. 
೪-೫೫). (ನಾ). ೨. [ಜೈನ] ಹದಿನಾಲ್ಕು ಗುಣಸ್ಥಾನಗಳಲ್ಲಿ ಏಳ 
ನೆಯದರಿಂದ ಮೇಲಿನವುಗಳಲ್ಲಿರುವ ಆತ್ಮ: “ಮೊಡಲಿನ ಕೆಳತರಗ 
ತಿಯ ಆರು ಗುಣಸ್ಥಾನಗಳಲ್ಲಿ.ಇರುವ ಆತ್ಮನು ಪ್ರಮತ್ತನೆನಿಸಿಸುವನು 


20 


ಅಪ್ರಮತ್ತಗುಣಸ್ಥಾನ 


ಮುಂದಿನ ಗುಣಸ್ಥಾನಗಳಲ್ಲಿ ಗಣನೀಯವಾದ ಆತ್ಮನು ಅಪ್ರಮತ್ತನೆನಿ 
ಸುವನು” (ಜೈನಪ. ೨೮೬). (ಸಂ.] 
ಅಪ್ರಮತ್ತಗುಣಸ್ಥಾನ (ನಾ). [ಚೈನ] ಜೀವಾತ್ಮನ ಆಧ್ಯಾತ್ಮಿಕ 
ಉನ್ನತಿಯನ್ನು ಸೂಚಿಸುವ ಹದಿನಾಲ್ಕು ಗುಣಸ್ಥಾನಗಳಲ್ಲಿ 
ಏಳನೆಯದು ; ಇದರಲ್ಲಿ ಕಷಾಯಗಳ ತೀವ್ರತೆಯು ಕಡಮೆಯಾಗಿ 
ಪ್ರಮಾದವು ದೂರವಾಗುತ್ತದೆ ಮತ್ತು ಧರ್ಮಧ್ಯಾನವು ಪ್ರಾಪ್ತ 
ವಾಗುತ್ತದೆ: ಅಪ್ರಮತ್ತಗುಣಸ್ಥಾನಂಗಳೊಳಧಃಪ್ರವೃತ್ತಿಕರಣ ಪರಿ 
ಣಾಮಂಗಳಿಂದಮನಂತಾನುಬಂಧಿ ಕ್ರೋಧಮಾನಮಾಯಾಲೋಭಂಗಳಂ 
ವಿಸಂಯೋಜಿಸಿ (ಆದಿಪು. ೧೦-೧೪ ವ). "ಗುಣಸ್ಥಾನ > ಪರಾ. 
[ ಅಪ್ರಮತ್ತ * ಗುಣಸ್ಥಾನ] 
ಅಪ್ರಮತ್ತತೆ (ನಾ). ಮೈಮರೆವಿಲ್ಲದಿರುವಿಕೆ : ಅಪ್ರಮತ್ತ ತೆಯೊಳನ್ಯ 
ಪ್ರೀತಿಶೀಲಕ್ಕೆ ಕೇಡೊಗೆದತ್ತೆಂಬವಿರುದ್ಧವೃತ್ತರೆಮಗೊಳ್ಳಂ ಮಾಲಕಿ 
(ಪುನ್ಪಪು. ೧-೬). [ಸಂ. ಅಪ್ರಮತ್ತತಾ] 
ಅಪ್ರಮತ್ತವೃತ್ತಿ (ನಾ). ಮೈಮರೆಯದ ನಡವಳಿಕೆ; ಎಚ್ಚರದಿಂದ 
ಕೂಡಿದ ಸ್ಥಿತಿ: ಇಲ್ಲಿಗೆ ತಕ್ಕುದಂ ಪ್ರತೀಕಾರಮನಪ್ರಮತ್ತವೃತ್ತಿಯಿಂ 
ನೆಗಟ್ಡಿಪ್ರೆ ನೆಂದು (ಚಂದ್ರಫ. ೬-೧೩ ವ). [ಅಪ್ರಮತ್ತ + ವೃತ್ತಿ]' 
ಅಪ್ರಮಾಣ (ಗು). ೧. ಅಳತೆಗೆ ಮಾರಿದ: ಅಪ್ರಮಾಣಮಗಮ್ಮ 
ಮನುಪಮಂ . . . ಎನಲೊಪ್ಪುವುದು ಶಿವತತ್ತ್ವ (ಬಸಪು. ೩೯೯). 
೨. ತುಂಬ ದೊಡ್ಡದಾದ: ಸಣ್ಣ ಸಣ್ಣ ಬರ್ಫದ ರಾಶಿಗಳು ಒಟ್ಟು 
ಗೂಡಿ ಅಪ್ರಮಾಣವಾದ ಬಂಡೆಗಳಾಗಿ ಒಂದುಇಳಕಲಿನಿಂದ ಮತ್ತೊಂ 
ದಕ್ಕೆ ಜಾರುತ್ತ ಸಾಗುತ್ತವೆ (ಮುಂಬಯಿ. ೬-೧೯೧). (ನಾ). 
೩. ಪ್ರಮಾಣವಲ್ಲದಿರುವುದು. ೪. ಪ್ರಮಾಣವಿಲ್ಲದಿರುವುದು; 
ನಿರಾಧಾರ; ರುಜುವಾತಿಲ್ಲದುದು. ೫. ಪ್ರತೃಕ್ಷಾದಿ ಪ್ರಮಾಣ 
ಗಳನ್ನು ನಂಬದಿರುವವನು : . ಜಪನೇಕೋ ಅಪ್ರಮಾಣಂಗೆ ತಪ 
ವೇಕೋ ಚತುರ್ವಿಧ ಪಥಕ್ಕೆ ಹೊಆಗಾದವಂಗೆ (ಮೋಳಿಮಾ. ೯೬-೩೭೯). 
[ಸಂ.] 
ಅಪ್ರಮಾಣಿಕ (ನಾ). ಪ್ರಾಮಾಣಿಕನಲ್ಲದವನು: ಪ್ರಣವವನುಚ್ಚರಿ 
ಸುವ ಅಪ್ರಮಾಣಿಕರೆ[ಪಾಠಾಂ. ಗಳೆ]ಲ್ಲರೂ ಪ್ರಣವಮಂತ್ರಾರ್ಥವನೋದಿ 
ಮಂತ್ರಾರ್ಥವನಜಕಿಯರು (ಬಸವ. ೫೯೯). [ಸಂ.] 
ಅಪ್ರಮಾಣಿಕತೆ (ನಾ). - ಅಪ್ರಾಮಾಣಿಕತೆ (೪). 
[ಸಂ. ಅಪ್ರಮಾಣಿಕತಾ) 
ಅಪ್ರಮಿತ (ಗು). ಅಳತೆಗೆ ಮಾರಿದ; ಅಪರಿಮಿತವಾದ; ಸಮೃದ್ಧ 
ವಾದ: ಈ ನಮ್ಮ ಗೋಸಮುದಾಯಕ್ಕೆ ಬಹುಪ್ರಕಾರ ತೃಣಮುಂ 
ಸುಚ್ಛಾಯೆಯುಂ ತಮ್ಮೊಳಪ್ರಮಿತಂ (ಜಗವಿ. ೩-೬೫). [ಸೆಂ.] 
ಅಪ್ರಮುಖ (ಗು). ಮುಖ್ಯವಲ್ಲದ ; ಪ್ರಧಾನವಾದ: ಅಪ್ರಮುಖ 
ವಸ್ತು ಗಳ್ಳೆಲ್ಪತ್ವಮುಳಿದುದಯ್‌' ಅನುಭವದ ಘನಮಹಿಮೆಯಿಂ 
(ಶ್ರೀರಾಮಾ. ೧೪೫-೮೯). (ಸಂ.) 
ಅಪ್ರಮೇಯ (ಗು). ೧. ಅಳತೆಗೆ ಸಿಕ್ಕದ; ಅಳತೆಗೆ ಮಾರಿದ: 
ಪಿರಿದಪ್ರತರ್ಕ್ಯನನುಪಮನಪ್ರಮೇಯಂ (ಅರಾ ಚ. ೪-೦). (ನಾ). 
೨. ಪ್ರಮಾಣಗಳಿಗೆ ನಿಲುಕದವನು; ಭಗವಂತ. (ಸಂ. 
ಅಪ್ರಮೇಯಕ (ಗು).- ಅಪ್ರಮೇಯ ೧: ಅತ್ಮಾಯತಮಪ್ರಮೇಯಕ 
ಮಧೋಮಧ್ಯೋರ್ಧ್ವಭೇದಂ ಜಗತ್ರಿತಯಂ ನಿಂದುದು (ಸುಕುಮಾ. 
೧೧-೪೧). [Xo.] 
ಅಪ್ರಮೇಯಬಲ (ಗು). ೧. ಅಳತೆಗೆ ಮಾರಿದ ಬಲವುಳ್ಳ. ೨. ಅತ್ಯ 


೩೦೬ 


20 


80 


95 


ಧಿಕ ಸೈನ್ಯವುಳ್ಳ. ೧, ೨: ಉಗ್ರಯುದ್ಧಕೇಳೀಪ್ರಿಯನಪ್ರಮೇಯಬಲಂ | 45 


, «» ವಿಮಾನಮನಗುರ್ನಿಸಿದಂ (ಪಂಠಾಮಾ, ೧೩-೩೧) ; ಪಾಶಹಸ್ತ್ರನಂತೆ 


ಅಪ್ರಸ್ತುತ 


ಘನ ಸಿಂಧುರಾಜಿತಾಪ್ರಮೇಯಬಲನುಂ (ರಾಜಶೇ. ೩-೯ ವ). 
[ಅಪ್ರಮೇಯ + ಬಲ] 

ಅಪ್ರಯಾಸ (ನಾ). ಪ್ರಯಾಸವಿಲ್ಲದ ಸ್ಥಿತಿ; ಸುಲಭವಾಗಿರುವುದು : 
ಇಂಥ ಕಡೆ ಆದಿಪ್ರಾಸವೂ ಮನೋಹರವಾಗಿ ಅಪ್ರಯಾಸವಾಗಿ ಬರುತ್ತವೆ 
(ಸಮಾಲೋ. ೨೪). [ಸಂ.] 

ಅಪ್ರಯುಕ್ತ (ನಾ). “ಅಪ್ರಯುಕ್ತ ಕೋಶ ವ್ಯಾಕರಣಗಳಿಗೆ ಒಪ್ಪಿಗೆ 
ಯಾಗಿದ್ದರೂ, ಪ್ರಯೋಗದಲ್ಲಿ ಇಲ್ಲದೇ ಇರುವುದು * (ಕೈಪಿಡಿ. ೨೨೭) ; 
ದೋಷವುಳ್ಳ ಪದಗಳನ್ನು ೧ ಶ್ರುತಿಕಟು, ೨ ಚ್ಯ್ಕುತ ಸಂಸ್ಕಾರ, ೩ ಅಪ್ರ 
ಯುಕ್ತ ೪ ನಿಹತಾರ್ಥ, ೫ ಅನುಚಿತಾರ್ಥ, ೬ ನಿರರ್ಥತ್ತ... ಎಂದು 
ವಿಭಾಗಿಸಬಹುದು (ಕೈಪಿಡಿ. ೨೨೭). [ಸಂ] 

ಅಪ್ರಯೋಜಕೆ (ಗು). ಕೆಲಸಕ್ಕೆ ಬಾರದ; ಉಪಯೋಗವಿಲ್ಲದ: ಭೀತ 
ಕನು ದೂಷಕನು ದುರ್ಜನನಪ್ರಯೋಜಕನು ನೀತಿಹೀನನು (ಕುವ್ಯಾಉ. 
೪-೪೧) ; ಆ ಮನುಷ್ಯ ಬಹಳ ಅಪ್ರಯೋಜಕ (ರೂಢಿ). [ಸೆಂ.) 

ಅಪ್ರಲಂಬ (ಗು). ೧. ಕೆಳಕ್ಕೆ ಜೋಲದಂತೆ ಏರಿಸಿಕಟ್ಟಿದ: 
*ಉಚ್ಚಂಡಂ ಅಪ್ರಲಂಬಂ- ಈ ೨ ಏಜಕಟ್ಟಿ ದುದು? (ಹಲಾಯು. 
೧೨೯೯೮). ೨. ತಡಮಾಡದ ; ವಿಳಂಬವಿಲ್ಲದ. [ಸಂ.] 

ಅಪ್ರನಿಲಕ್ಷ್ಯ (ಗು). ಗೋಚರಿಸಜಿ ಇರು ವ; ಅಗೋಚರವಾದ: 
ದಿವಮೆಂತಂತೆ ಶತಾರಮಗ್ರಿ ಮಸಹಸ್ರಾರಂ ಸಹಸ್ರಾರಮಪ್ರವಿಲಕ್ಷ್ಯಂ... 
ಮಹಾಚಕ್ರಂ (ಶಾಂತಿಪು. ೧೦-೧೧೫). ([ಸಂ.] 

ಅಪ್ರವೃತ್ತಿ (ನಾ). ೧. ಪ್ರವೃತ್ತಿಯಿಲ್ಲದಿರುವುದು : ಶ್ರುತಾವಧಿಗಳೊಳ್‌ 
ಅಪ್ರವೃತ್ತಿಯಪ್ಪುದಜಕಂ ಮತಿಜ್ಞಾನಾವರಣೀಯಕ್ಷಯೋಪಶಮಾಂತ 
ರಂಗನಿಮಿತ್ತಜನಿತೋಪಯೋಗವಿಷಯನಪ್ಪುದಟಂ ಇವೆಲ್ಲಂಮತಿಜ್ಞಾನ 
ಪರ್ಯಾಯ ಶಬ್ದಂಗಳಿಂದಜಕಿವುದು (ತತ್ತ್ವಪ್ರ. ೫೪). [ಸಂ.] 

ಅಪ್ರಶಸ್ತ (ಗು). ೧. ಪ್ರಶಸ್ತವಲ್ಲದ; ಒಳ್ಳೆಯದಲ್ಲದ; ಅಶುಭ 
ವಾದ: ಸುಪವಿತ್ರೆಯರೇಕೆ ಮೆಟ್ಟುವರ್‌ ಕಮಳಮನೀ ರಜೋಧಿಕಮನಾ 
ಜಡಿದಾಣಮನಪ್ರಶಸ್ತಜನ್ಮಮಂ (ಪುಷ್ಪ ಪು. ೧೦-೪೮). ೨. (ಉಕ) 
ಅನುಚಿತವಾದ: ಸತ್ವಶಾಲಿಗಳಾದ ಸಾರ್ವಭೌಮರು ರಾಜ್ಯವಿಸ್ತಾರ 
ಮಾಡದೆ ನೊಣ ಬಡಿಯುತ್ತ ಕುಳಿತುಕೊಳ್ಳು ವುದೆಂದರೆ, ತೀರ ಅಪ್ರಶಸ್ತಾದ 
ಮಾತಾಗಿರುವುದು (ಈಶಸಂ. ೩೪). (ನಾ). ೩, ಕೆಟ್ಟವನು; ಕೀಳಾದ 
ವನು: ಇವರನೇಶಿಲ್ಲಿ ಪುಗಲಿತ್ತೆಯೆಂದು ... ಅಪ್ರಶಸ್ತಂ ಕೆಡೆನುಡಿಯೆ 
(ಪಂರಾಮಾ. ೭-೧೨೫ ವ). [ಸಂ.] 

ಅಪ್ರಸನ್ನ (ಗು). ೧. ಪ್ರಸನ್ನವಲ್ಲದ; ಶುಭ)ವಲ್ಲದ ; ತಿಳಿಯಲ್ಲದ : 
ಅವಿಶಾಲಾಂಬರವಪ್ರಸನ್ನದಿವವಸ್ಪಷ್ಟ್ರಾಧ್ವಂ (ಜಗವ. ೪-೨೬). ೨. ಅಸ 
ಮಾಧಾನಗೊಂಡ: ಏಕೋ ಅವನು ನನ್ನ ವಿಷಯದಲ್ಲಿ ಅಪ್ರಸನ್ನನಾ 
ಗಿದ್ದಾನೆ (ರೂಢಿ). [ಸೆಂ] 

ಅಪ್ರಸಾದಿ (ನಾ). ೧. ಪ್ರಸನ್ನತೆಯಿಲ್ಲದವನು ; ಪ್ರೀತಿ ತೋರದ 
ವನು. ೨. [ವೀಶೈ] ಪ್ರಸಾದಿಯಲ್ಲದವನು : ಅರಸನುಮರಸಿಯುಂ 
ನೆತ್ತವನೊಡರ್ಚಿಸಿ ಸುರುಚಿರಾಕ್ರಾಂತಾಪ್ರಸಾದಿಗಳನುನಯೋಕ್ತಿಯಲಿ 
ಬೆರಸಿ (ಬಸಪು. ೪೩-೨). [ಸಂ.] 


`ಅಪ್ರಸಿದ್ಧ (ಗು). ಪ್ರಸಿದ್ಧವಲ್ಲದ; ಬಳಕೆಯಲ್ಲಿಲ್ಲದ: ಅಪ್ರತರ್ಕ್ಯನು 


ರಾಮನಾಥನು ಸುಪ್ರಸನ್ನನು ಸರ್ವವಾಗಿಹುದಪ್ರಸಿದ್ಧದ ನುಡಿಗಳಿಂದೆನ 
ನೇಡ (ಬಸಪು. ೫೧-೫೧). [ಸಂ.] ಸ 
ಅಪ್ರಸಿದ್ಧಿ (ನಾ). ಪ್ರಖ್ಯಾತಿಯಿಲ್ಲದಿರುವುದು; ಅಪರೂಪವಾಗಿರು 
ವುದು. [ಸಂ.) 
ಅಪ್ರಸ್ತುತ (ಗು). ೧. ಹೊಗಳಲ್ಪಡದ. ೨. ಪ್ರಸ್ತುತವಲ್ಲದ; 
ಪ್ರಕೃತಕ್ಕೆ ಸಂಬಂಧಪಡದ; ಸಂದರ್ಭಕ್ಕೆ ಸರಿಯಲ್ಲದ; 


ಅಪ್ರಸ್ತುತಪ್ಪಶಂಸೆ 


ಅಸಂಬದ್ಧವಾದ: ಅಧ್ಯಕ್ಷ ನಡುವೆ ಬಾಯಿಹಾಕಿ ಅದೆಲ್ಲ ಅಪ್ರಸ್ತುತ 
ನೆಂದು ಆಜ್ಞಾಪಿಸಿದನು (ಪುನರು. ೨೦೩). (ನಾ). ೨. [ಕಾವ್ಯಮಾ] 
ಒಂದು ಕಾವ್ಯಾಲಂಕಾರ; ಅಪ್ರಸ್ತುತ ಪ್ರಶಂಸೆ: ಪ್ರಸ್ತುತಮಲ್ಲ 
ದುದನೆಮಿಗೆ ವಿಸ್ತಾರಿಸಿ ನೆಗಟಕೆ ಪೇಟಕ್ಟೊಡಕ್ಕುಂ ಮತ್ತಮಪ್ರಸ್ತುತಮೆಂ 
ಬುದಳಂಕೈತಿ (ಕವಿರಾ. ೩-೧೩೮). [ಸಂ.] 
ಅಪ್ರಸ್ತುತಪ್ರಶಂಸೆ (ನಾ). [ಕಾವ್ಯಮಾ] ಒಂದು ಅರ್ಥಾಲಂಕಾರ : 
“ಅಪ್ರಸ್ತುತವೃತ್ತಾಂತವರ್ಣನೆ ಪ್ರಸ್ತುತವೃತ್ತಾಂತವನ್ನು ತಿಳಿಯಪಡಿಸು 
ಪುದರಲ್ಲಿ ವಿಶ್ರಾಂತವಾದರೆ ಅಪ್ರಸ್ತುತಪ್ರಶಂಸಾಲಂಕಾರವೆನ್ನಿಸಿಕೊಳ್ಳು 
ವುದು” (ಕೈಪಿಡಿ. ೨೭೩). [ಅಪ್ರಸ್ತುತ * ಪ್ರಶಂಸೆ] 
ಅಪ್ರಹತ (ಗು). ೧. ಏಟಿಗೆ ಸಿಕ್ಕದ; ಹೊಡೆಯಲ್ಪಡದ. ೨. ಕೃಷಿ 
ಮಾಡದ; ಬೀಳಾದ. (ನಾ). ೩. ಒಂದು ಬಾರಿಯೂ ಒಗೆಯದ 
ವಸ್ತ್ರ. [ಸಂ.] 
ಅಸ್ಪಾಕಟ (ಗು). ರಹಸ್ಯವಾದ; ಗುಟ್ಟಾದ; ಪ್ರಕಾಶಕ್ಕೆ ಬಾರದ: 
ಏಕಾಂತದೊಳೀ ಲೇಖಮನಾ ಕನ್ನೆಗೆ ಪೋಗಿ ಕುಡುವುದೆಂದಟ್ಟದನೆಂದಾಕೆ 
ನುಡಿವುತ್ತಮಂದಪ್ರಾ ಕಟಿವದನಡಪಡೊಳಗಣಿಂ ತೆಗೆದಾಗಳ್‌ (ಕಾದಂಪೂ. 
೭೯೮). (ಸಂ. 
ಅಪ್ರಾಕೃತ (ಗು). ೧. ಪಾಮರನಲ್ಲದ; ತಿಳಿದ. ೨. ಅಸಾಧಾರಣ 
ವಾದ; ವಿಶೇಷವಾದ: ಆ ಕನ್ನೆಯ ಕೈವಿಡಿದಂ ಸ್ವೀಕೃತಗಂಧರ್ವ 
ರಾಜ್ಯ ಮಹಿಮೋದಯನಸ್ರಾಕೃತ ನಿಜವಿಭವಕೃತಾರ್ಥೀಕೃತ ಬುಧಜನ 
ಮನೋರಥಂ ಚಿತ್ರರಥಂ (ಕಾದಂಪೂ. ೯೭೩). &. ಪ್ರಕೃತಿಯನ್ನು 
ಮಾರಿದ. ೪. ಪ್ರಾಕೃತಭಾಷೆಗೆ ಸೇರದ. (ನಾ). ೫. ಪ್ರಕೃತಿ 
ಯನ್ನು ಮಾರಿದವನು; ದೇವರು. [ಸಂ.] 
ಅಪ್ರಾಕೃತಿಕೆ (ಗು). ಪ್ರಕೃತಿಗೆ ಸಂಬಂಧಪಡದ; ಅಸಾಧಾರಣ 
ವಾದ. [ಸಂ.] 
ಅಪ್ರಾಪ್ತ (ಗು). ೧. ಪ್ರಾಪ್ತವಾಗದಿರುವ; ಇನ್ನೂ ದೊರೆಯದ. 
೨. ಇನ್ನೂ ಬಾರದ. ೩. ನಿಯಮದಿಂದ ಸಿದ್ಧವಲ್ಲದ. [ಸಂ.] 
ಅಸ್ಪಾಪ್ತಪೂರ್ವ (ಗು). ಮುಂಚೆ ದೊರೆತಿಲ್ಲದ; ಆ ಮೊದಲು 
ಪ್ರಾಪ್ತ ವಾಗದ: ಅತನಪ್ರಾಪ್ತಪೂರ್ವಸುಖವಿಸ್ಮಯಸ್ಮೇರ ಮುಖ 
ಕಮಳಂ (ಶಾಂತಿಪು. ೭-೧೫ ವ). [ಸಂ.] 
ಅಪ್ರಾಪ್ತರ್ಥ್ಧಿ (ನಾ). ೧. ಬುದ್ಧಿಯನ್ನು ಪಡೆಯದವನು; ಸಂಪ 
ತನ್ನು ಹೊಂದದವನು. ೨. [ಜೈನ] ಅನಾರ್ಯರಲ್ಲಿ ಒಂದು 
ಭೇದ: ಗುಣಗಳಿಂ ಗುಣವಂತರಿಂ ಮೇಣುಪಾರ್ಜಿಸೆಪಡುವರ್‌ ಅನಾರ್ಯ 
ಕೆಂಬುದು. ಅವರ್‌ ಪ್ರಾಪ್ತರ್ಧಿಗಳುಂ ಅಪ್ರಾಪ್ತರ ಗಳು 0 ಎಂದು 
ಇತ್ತೆಆಂ (ತತ್ತ್ವಪ್ರ. ೧೭೨). [ಅಪ್ರಾಪ್ತ * ಯದ್ಧಿ] 
ಅಸ್ಪಾಪ್ತನಯಸ್ಕೆ (ನಾ). ವಯಸ್ಸಿಗೆ ಬಾರದವನು; ಹುಡುಗ. 
[ಅಪ್ರಾಪ್ತ * ವಯಸ್ಕ) 
ಅಪ್ರಾಪ್ರವಯಸ್ಸು (ನಾ). ಚಿಕ್ಕವಯಸ್ಸು ; ಎಳೆತನ. 
[ಅಪ್ರಾಪ್ತ * ವಯಸ್ಸು] 
ಅಪ್ರಾಪ್ತಿ (ನಾ). ದೊರೆಯದಿರುವುದು : ಅಪ್ರಾಪ್ತಿ ರಸಂಬಡೆಗುಂ ವೈಷ 
ಯಿಕ ಸುಖದೊಳಿದು ವಿಸ್ಮಯಮೇ (ಪಂರಾಮಾ. ೯-೧೮೬). ([ಸಂ.] 
ಅಸ್ರಾಸ್ಯ ಬ ಹೊಂದಲಾಗದ; ಪಡೆಯಲು ಸಾಧ್ಯವಿಲ್ಲದ. 
[ಸೆಂ. 
ಅಪ್ರಾಮಾಣಿಕ (ಗು). ೧. ಪ್ರಮಾಣಕ್ಕೆ ಅನುಸಾರವಲ್ಲದ; ನಿರಾ 
ಧಾರವಾದ. ೨. ನಂಬಲು ಅನರ್ಹವಾದ. [ಸಂ.] 
ಅಪ್ಪಾಮಾಣಿಕತನ (ನಾ). - ಅಪ್ರಾಮಾಣಿಕತೆ: ಅತನನ್ನು ನೌಕರಿ 
ಯಿಂದ ರದ್ಭುಮಾಡಿದುದರ ಕಾರಣವೇನೆಂದರೆ ಅವನ ಅಪ್ರಾಮಾಣಿಕ 


೩೦೭ 


25 


30 


45 


ಅಪ್ಸರೆ 


ತನದ ವರ್ತನೆಯೆಂದೇ ಚೌಡಪ್ಪ ಹೇಳುತ್ತಿದ್ದರು (ಹಳ್ಳಿ ಹಾ. ೯೧). 
[ಅಪ್ರಾಮಾಣಿಕ * -ತನ] 
ಅಪ್ರಾಮಾಣಿಕತೆ (ನಾ). ಪ್ರಾಮಾಣಿಕತನವಿಲ್ಲದಿರುವುದು; 
ವಂಚನೆ; ಮೋಸ. (ಸಂ. ಅಪ್ರಾಮಾಣಿಕತಾ] 
ಅಪ್ರಾಮಾಣ್ಯ (ನಾ). ೧. [ತರ್ಕಶಾ] ಪ್ರತ್ಯಕ್ಷಾದಿ ಪ್ರಮಾಣವಿಲ್ಲ 
ದಿರುವಿಕೆ; ಸರಿಯಾದ ಆಧಾರವಲ್ಲದಿರುವಿಕೆ: ವ್ಯನಹಾರಕ್ಕೆಲ್ಲಾ 
ಅಪ್ರಾಮಾಣ್ಯವನ್ನು ಹೇಳಿ (ಹಿಂದಸಾ. ೧೩೪). ೨. ನಂಬಿಕೆಯಿಲ್ಲದಿರು 
ವುದು : ಅವನ ಮಾತಿನಲ್ಲಿ ಅಪ್ರಾಮಾಣ್ಯ ತುಂಬಿದೆ (ರೂಢಿ). [ಸಂ.] 
ಅಪ್ರಾಸಂಗಿಕ (ಗು). ಪ್ರಸಂಗಕ್ಕೆ ಸಂಬಂಧಪಡದ; ಅಪ್ರಕೃತವಾದ: 
ವಸ್ತುಗಳ ಪ್ರತ್ಕಕ್ಷಜ್ಞಾನದಿಂದಲೂ ಕಾವ್ಯಾತ್ಮ ಸಿದ್ಧಿಸಬಹುದಲ್ಲನೆ? 
ಎಂಬುವ ಪ್ರಶ್ನೆಯೇ ಅಪ್ರಾಸಂಗಿಕ (ಧ್ವನ್ಯಾಲೋ. ೨೬). [ಸೇ.] 
ಅಪ್ರಾಸುಕ (ಗು). [ಜೈನ] ಜೀವಂತ ವಸ್ತುಗಳಿಂದ ಕೂಡಿರುವ: 
ಅನ್ನೆ ಗಮಿರುಳ್‌' ನಾಲ್ಕು ಜಾವಮುಂ ಭೋರೆಂದು ಪೆರ್ನುಟ್‌ ಕೊಂಡು 
ಕೆಸಜಾದೊಡೆ ನೇಸರ್ಮ್ಮೂಡಿದೊಡಪ್ರಾಸುಕಂ ಬಟ್ಟಿಯೆಂದು ಕೈಯನೆತ್ತಿ 
ಕೊಳ್ಳದೆ ಮತ್ತಂತೆ ಸೂರ್ಕಪ್ರತಿಮೆನಿಂದೊರನ್ನೆಗಂ (ವಡ್ಡಾ ರಾ.೧೫೨-೧೪); 
ತಳಿಯೆ ಕೆಸಜಾದ ಧರೆ ಪೂಗಳ ತುಣುಗಲೊಳೆಸೆಯೆ ಪೊಟಲಿದಪ್ರಾಸುಕ 
ಮೆಂದೊಳಪುಗದೆ ನಿಯಮದಿಂ ನಿರ್ಮಳಚರಿತಂ ಚರಿಗೆವೊಳ್ಳನರಸನ 
ಬೀಡಂ (ಆದಿಪು. ೫-೧೦) ; ಚತುರಂಗ ಚಾರಣವಿಹಿತಾ ಸ್ಪವಮುನಿ 
ಮಾಸೋಪವಾಸಂಗೆಯ್ದು ಅಪ್ರಾಸುಕಮೆಂದು ಫೊಟಲಂ ಪುಗದೆ ಬೀಡಂ 
ಪುಗೆ (ಚಾವುಂಪು. ೨೩). "ಪ್ರಾಸುಕ' ಪರಾ. [ಸಂ] 
ಅಪ್ರಿಣಾಕೆ (ಗು). (?): ಮೃದುಸ್ನಿಗ್ಗ ಪ್ರಭೂತಸೂಕ್ಷ್ಮೈಕೆಜಾತರೋ 
ಮನುಂ ಅಪ್ರಿಣಾಕ ಭಾವಿಳಶ್ಚಿಸ್ಥಿತಚಳನುಂ (ಆದಿಪು. ೧೨-೫೬ ವ). [ಸಂ.] 
ಅಪ್ರಿಯ (ಗು). ೧. ಪ್ರಿಯವಲ್ಲದ ; ಇಷ್ಟಕ್ಕೆ ವಿರೋಧವಾದ: ತಾಯಿಗೆ 
ಅಪ್ರಿಯವಾದ ನಿಷಯದತ್ತವೇ ಹೊರಳುತ್ತಿದ್ದುದನ್ನು ಕಂಡು (ಮೂರುದಾ- 
೧೨೬). (ನಾ). ೨. ಹೆಗೆ; ಶತ್ರು: ಅನಂತವೀರ್ಯಂ ಪ್ರಿಯನಾದೊಂ 
ಖೇಚಕೇಂದ್ರನಪ್ರಿಯನಾದೊಂ (ಶಾಂತಿಪು. ೪-೪೭). [ಸಂ.] 
ಅಪ್ರೀಯ (ಗು). - ಅಪ್ರಿಯ ೧: ನೃಪನಶ್ಚಮೇಧಮಂ ಮಾಡಿ 
ಬಹು ಕನಕಮಂ ಭೂಸುರರ್ಗೆ ಈಯಲನರೊಯ್ಯುತೆಡೆಯೊಳಗಲಸಿಬಿಟ್ಟ 
ರಪ್ರೀಯದಿಂದಾ ವಸ್ತುವದೆ ಹಿಮಾಲಯದೊಳ್‌ (ಜೈಮಿಭಾ, ೨-೩೨). 
"ಪ್ರೀಯ? ಪರಾ. (ಸಂ. ಅಪ್ರಿಯ] 
ಅಪ್ರೇಮ (ಗು). ೧. ಪ್ರೀತಿಯಿಲ್ಲದ. ೨. ಕನಿಕರವಿಲ್ಲದ. (ನಾ). 
೩. ಪ್ರೇಮವಿಲ್ಲದವನು ; ಅನಾಸಕ್ತ. [ಸಂ] 
ಅಪ್ರೌಢ (ಗು). ೧. ಪ್ರಾಯಕ್ಕೆ ಬಾರದ; ಎಳೆಯ ; ಕಿರಿಯ. (ನಾ). 
೨. ತಿಳಿವಳಿಕೆ ಸಾಲದವನು; ಪಾಂಡಿತ್ಯವಿಲ್ಲದವನು : ಎಲೆ ಭೂಪ 
ನಿಗಮಾಗಮ ಪುರಾಣ ಶಾಸ್ತ್ರಂಗಳ ವಿಚಾರಮಂ ನೀನಅಕಿಯದಪ್ರೌಢನೇ 
(ಜೈ ಮಿ ಭಾ. ೨-೨೦). ಷಿ. ಗರ್ವವಿಲ್ಲದವನು; ಮೃದುಸ್ವಭಾವದ 
ವನು; ಹೆದರುವ ಸ್ವಭಾವದವನು. [ಸಂ] 
ಅಪ್ರೌಢತೆ (ನಾ). ೧. ಜಾಣತನವಿಲ್ಲದಿರುವುದು; ಪಾಂಡಿತ್ಯ 
ಸಾಲದಿರುವುದು. ೨. [ಕಾವ್ಯಮಾ] ಹದಿನೆಂಟು ಬಗೆಯ ಕಾವ್ಯ 
ದೋಷಗಳಲ್ಲಿ ಒಂದು: ಅಸದರ್ಥಂ ವಿಪರೀತಕಲ್ಪನೆಯಭವ್ಯಂ 
ದುಷ್ಕರಂ ಗ್ರಾಮ್ಯನೀರಸಮಪ್ರೌಢತೆಯಪ್ರತೀತಿವಚನಂ . . . ಇವಿನಿತುಂ 
ಡೋಷಂಗಳಸಪ್ಟಾದಶಂ (ಛಂದೋಂಬು. ೧-೪೬ ಅಡಿಟ). 
(ಸಂ. ಅಪ್ರೌಢತಾ] 
ಅಪ್ಸರ (ನಾ). ದೇವತಾಸ್ತ್ರೀಯರಲ್ಲಿ ಒಂದು ಪಂಗಡ: “ಕಿನ್ನರರು 
ಗಂಧರ್ವರಪ್ಪರರು. .. ದೇವಯೋನಿಗಳು ? (ಮಂಗರಾ. ೧೭-೧೭). 
[ಸೆಂ. ಅಪ್ಸರಸ್‌] 


ಸ 


ಅಸ್ಸರಃಪ್ರತಾನ (ನಾ). ೧.:ಅಪ್ಸರರ ಸಮೂಹ; ಸುರವೇಶ್ಯೆಯರ [ 
ಗುಂಪು. ೨. ಸರೋವರಗಳ 4. ೨: ಬೇಜಕೊಂದಮರಾವತಿ 
ವೋಲ್‌' ತೋಣುವುದತುಳಾಪ ಶ್ಸರಃ ಪ್ರತಾನದಿನೊಲವಂ ಬೀಜುವ ನಂದನ 
ದಿಂ (ಚಂದ್ರಪು. ೩-೧೬). ([ಸಂ.] 
ಅಪ್ಪ ರಗಣಿಳೆ (ನಾ). ಜೀವಲೋಕದ ವೇಶ್ಯೈ ; ರಂಚೆ, ಊರ್ವಶಿ 
ನಂತದ ಸ್ಪ ಸ್ವರ್ಗದ ಸೂಳೆಯರು: ಭೀಮನ ಕೆಣಕಿ ಬದುಕಿಡೆಯೆನುತ 
ಲಪ್ಸ ರಗಣಿಕೆಯರು ನಗುತವನ ಕೊಂಡೊಯ್ದರು ವಿಮಾನದಲಿ (ಕುವ್ಯಾಕ. 
As [ಅಪ್ಸರ * ಗಣಿಕೆ] 
ಅಸ್ಸರಸಿ (ನಾ). - ಅಪ್ಸರ. (ಸಂ. ಅಪ್ಸರಸ್‌] 
ಅಪ್ಪ ರಸೆ (ನಾ). ಎ ಅಪ್ಸರ, (ಸಂ, ಅಪ್ಪರಸ್‌] 
ಅಪ್ನೆ ಕೆ (ನಾ). ಎ ಅಪ್ಪ ರ; ನರ್ತಿಸಿದ ರಪ್ಪರೆಯರೆರಚಿ ಪೂನಲಿಗಳಂ 
ಗ್ತಿ «ರಾಮಾ. ಸಾ (ಸಂ. ಅಪ್ಪ ರಾ" 
ಅಪ್ಸರೋಗಣ (ನಾ). - ಅಪಫ್ಸರಃಪ್ರತಾನ ೧, ೨: ಅಸ್ಸರೋಗಣಂ 
ದಿವದಿಂ ಬಂದಾ ಗೋಕುಲದೊಳ್‌ ಗೋಪಸ್ತ್ರೀಗಣವಾಗಿರ್ದುದು (ಜಗವಿ. 
೧-೭೭); ನಾಕಿನಿಳಯದಂತನೂನಾಪ್ಸರೋಗಣಪ್ರಣೂತಮುಂ (ಚಂದ್ರಪು. 
೫-೫೨ ವ). (ಸಂ. (ಅಪ್ಸರಸ್‌ + ಗಣ, ಅಪ್‌. ಸರೋಗಣ)] 
ಅಪ್ಸೆಣಬು (ನಾ). (ಗೊಬ್ಬರಕ್ಕಾಗಿ ಗದ್ದೆಗಳಲ್ಲಿ ಬೆಳೆಯುವ) ಒಂದು 
ಬಗೆಯ ಸೆಣಬಿನ ಗಿಡ :. ಅಪ್ಸೆಣಬು (ಮೈಣಗಿ. ೨೫-೪೭೪). [೨] 
ಅಫರಾತಫರಾ, ಅಫರಾತಫ ರು. (ನಾ). (ಉಕ) ದುರುಪಯೋಗ : 
ಇದರೊಳಗೆ ಸಿಮೆಂಟಿನ ಅಫರಾತಫರಾ .. . ನಳದ ಪಾಯಿಪಿನ ಅಫರಾತ 
- ಫರಾ ಆಗೋವೇ (ಅಪನಾ. ೨೦೭). ಅಫರಾತಫರು : ಇಪ್ಪತ್ತೈದು 
ಸಹಸ್ರರೂಪಾಯಿ ಅಫರಾತಫರು ಆಗಿದೆ (ಜರತಾ. ೨೭೯). 
[4 ಮರಾ. ಅಫರಾತಫರ.; ಪಾರ. ಇಫರಾತಿಫರಾ] 
ಅಫರಾತಫರು "ಅಫರಾತಫರಾ? ನೋ. 
ಅಫಲ, ಅಫಳ.(ಗು). ೧. ಫಲವಿಲ್ಲದ ; `ನಿಷ್ಟ್ರಯೋಜನವಾದ : ಹರಿ 
ನೀನಿಲ್ಲದ ಮದೀಯಗೋಕುಲಮಫಲಂ (ಜ ಗವಿ. ೩-೯೪). ೨. ಕಸಿ 
ಮಾಡಿದ. ೩. ಹಿಡಮಾಡಿದ. (ನಾ). ೪. ಹೂವು ಕಾಯಿ ಬಿಡದ 
ಗಿಡ; ಬಂಜೆಯಾದ ಗಿಡ. ಅಫಳೆ: "ಅಫಳಾದಧ್ಯ್ಯವಸಾಯ? ಪರಾ. 
[ಸಂ.] 
ಅಫಳ "ಅಫಲ' ನೋ. 
ಅಫಳಾಧ್ಯವಸಾಯ (ನಾ). ವ್ಯರ್ಥವಾದ 
ಅಂತಫಳಾಧ್ಯ ವಸಾಯನಾದುದರ್ಕೆೇವಯ್ಸಿ . .. ಮಸಕದಿಂದಸಿಧೇನುವಂ 
ಕಿಟ್ಟು (ಚಂದ್ರಪು. ೬-೩೯ ವ). [ಅಫಳ (ಎ ಅಫಲ) * ಅಧ್ಯ ಕನಸ 
ಅಫಳಿಯ (ನಾ). ೧. ವೃದ್ಧಿ ಪ್ರಾಪ್ತ ವಾದುದು; ಉನ್ನತವಾದುದು. 
೨. ಹೊಡೆಯಲ್ಪ ಟ್ವದ್ದು.; ; ತಾಡಿತವಾದದ್ದು : 
ದೊಳೆ ಸ್ವಭಾನದಿಂ ಷ್ಟ ಮಹಾಪ್ರಾಣಂಗಳೊಳವು; SSAC 
ಫೆಳಾವುಗಂ, ಫೇಳಿ, ಅಫಳಿಯೆಂ (ಅಪ್ಪಳಿಯಂ) (ಶಮದ. ೧೫ ವೃತ್ತಿ). 
[+ ಪ್ರಾ. ಅಪ್ಸಾಲಿಯ. / ಸಂ. ಅಸ್ಫಾಲಿತ] 
ಅಫಿನಿ "ಅಪಿನಿ' ನೋ. 
ಅಫೀಮು "ಅಪೀಮು' ನೋ. 
ಅಫೀಮುಖೋರ (ನಾ). ಅಧೀಮನ್ನು ತಿನ್ನುವ ಚಟವುಳ್ಳವನು. 
[ಅಫೀಮು (£ ಅಪೀಮು) ೬ ಖೋರ] | 
ಅಫೀಮುಬತ್ತಿ (ನಾ). ಸ್ವಲ್ಪಮಟ್ಟಿಗೆ ಅನೀಮನ್ನು ಉಪಯೋಗಿಸಿ | 
ತಯಾರಿಸಿದ ಹೊಗೆಯಬತ್ತಿ, ಸಿಗರೇಟು, ಚುಟ್ಟಾ ಮುಂತಾ! 
ದುವು.. [ಅಫೀಮು (ಆ ಅಪೀಮು) * ಬತ್ತಿ] 45 


ಅಫು "ಅಫು” ನೋ, 


25 


EEC SE: 
PSS 


30 


ಪ್ರಯತ್ನವುಳ್ಳವನು : 


ಶಿ 


೩೦೮ 


20| ಅಬಟು (ನಾ). (2): 


ಒಪ್ಪು ವ ಕನ್ನಡ 95} 


ಅಬದ್ಧಚೆರಿತ 


'ಅಫೂ "ಅವಪು' ನೋ. 


ಅಬಂಡೆ, ಅಬಂಡು (ನಾ). ೧. ವಿಕಾರ; ಕುರೂಪ. ೨. ವಿಶೇಷ ಭಾರ 
(ಕರಾ). ಅಬಂಡು ೧. (೪): [4- ಮರಾ. ಅಭಂಡ] 
ಅಬಂಡು "ಅಬಂಡ' ನೋ. 


5| ಅಬಂದರ, ಅಬಂದರೆ (ನಾ). ೧. ಭದ್ರವಿಲ್ಲದುದು ; ಬಿಗಿಯಿಲ್ಲ 


ದುದು; ಸಡಿಲವಾದುದು ; ಶಿಥಿಲವಾದುದು. ೨. ಅಕ್ರ ಮಗ 
ಅಸ್ಪ ಸ್ಪವ್ಯಸ್ತ; ;: ಅಪ್ರ ಪ್ರಯೋಜಕ (ಕ). ಅಬಂದರೆ. ೧: ಈ ಕಟ್ಟ ತಲ್ಲ 
ತುಂಬ ಅಜಂದರೆ ಯಾಗಿ (ರೂಢಿ). 

[ದೇ ॥ ತನಿ. ಅವಂದರೈ. ತೆಲು. ಅಬಂದರೆ. / ಸಂ. ಅಬಂಧ 


10। ಅಬಂವರೆ "ಅಬಂದರ? ನೋ. 


ಅಬಂಧುರ (ಗು). ೧. ಬಂಧುರವಲ್ಲದ. (ನಾ). ೨. ಚಿನ್ನಲ್ಲದ್ದು; 
ಮನೋಹರವಲ್ಲದ್ದು; ಉಚಿತವಲ್ಲದ್ದು : ಬಂಧುಗಳ ಬಂಧುರಮೆನೆ 
ವಂದಿಗಳ್‌ ನಿಂದ್ಯಮೆನೆ (ಜಗವಿ. ೨-೫೩ ವ). [ಸಂ.] 

ಅಬಕಾರಿ "ಆಬ್ಬಾರಿ? ನೋ. 


151 ಅಬಚಿ (ನಾ). ೧. (ಉಕ) ತಾಯಿಯ ಒಡಹುಟ್ಟಿದವಳು ; ಚಿಕ್ಕಮ್ಮ 


ಅಥವಾ ದೊಡ್ಡಮ್ಮ : ಅಬಚಿಯು ಅಡಿಗೆಯ ಮನೆಗೆ ಬಂದಳು 
(ರಕ್ತಥಧ್ವ. ೧೭೦) ;. ಎಲ್ಲಿಯೋ ಅಬಚಿಯ ಮನೆಗೆ ಹೋದ ಸುದ್ದಿ ಹಬ್ಬಿಸಿ 
ಇಲ್ಲಿ ಕಳಿಸಿದ್ದಾಯಿತು (ದಾಸಹು. ೧೪೭). ೨. ವಿಧವೆ : ಹವಿಕರು 4 
ಗಳಿಗೆ ಅಬಚಿ ಎನ್ನುವರು (ಕಭಾಗೆ. ೮೫). (ಅಬ್ಬೆ, + ಅಚಿ 
ಅಬಟು ಹೋಗಿ ಜಿಬಟಾಗುವ ಪ್ರ ಪ್ರಸಂಗ pa 
ಬೆಳಗಾಗುವದರೊಳಗಾಗಿ ನಾವು ಈ ಸ್ಥಾನವನ್ನು a (ಪವಶೀ. 
೬೬). [7] 
ಅಬಡಜಬಡ, ಅಬಳುಜಬಳು (ನಾ). ೧. ಸರಿಯಾಗಿ ನುರಿಸಜೆ 
ತಿನ್ನುವುದು (ಉಕ). ೨. ಅಸ್ತವ್ಯಸ್ತ; ಶಿಥಿಲ; ಗೋಜಲು. 
. ಅಬಳುಜಬಳು. ೨: ಬಯಕೆಗಳ ನೆರವೇರಿಕೆಯಲ್ಲಿ ಹೊರಳಿ, ಬಳಲಿ, 
ಅಬಳುಜಬಳಾಗುತ್ತಿದ್ದ ದೇಹ, ಜೀವ (ರಂಗನಾ. ೧೪೫). 
[+ ಮರಾ. ಅವಡಚಿವಡ, ಅವಡಾಚಿವಡಾ] 
ಅಬಡತೆಬಡೆ (ನಾ). - ಅಬಡಜಬಡ. ೨: ಆ ಮಂತ್ರದ ಅಕ್ಷರಗಳು 
ಸ್ಪಷ್ಟವಾಗಿ ಹೊರಡದಾದವು. ಆಬಡತಬಡವಾಗಿ ಮಂತ್ರವು ಭಂಗವಾಗಲಾ 
ರಂಭವಾಯಿತು (ಅಂಬಿಕೆ. ೬). [ಅಬಡ4 ತಬಡ?] 
ಅಬದ್ಧ (ಗು). ೧. ಕಟ್ಟು ಇಲ್ಲದ; ಸ್ವೇಜ್ಛೆ ಯ; ನಿಯಮವನ್ನು 
ಮಾರಿದ. ೨. ಅಸಂಬದ್ಧವಾದ (ಉಕ. ೩. ಅರ್ಥವಿಲ್ಲದ. 
(ನಾ). ೪. ತಪ್ಪು: ಆರೋಹಕತನವೆಂಬುದಬದ್ಧಂ (ಶಮದ, ೨೧೧ 
ಪ್ರಯೋ). ೫. ಸುಳ್ಳು; ಅಸತ್ಯು: ಅವನೀಶನೆಂಬುದಬದ್ಧ ವೋ ನಿಜವೋ 
(ಬಸಪು. ೫೧-೧೭) ; ಮಲಮಾಯಾಕರ್ಮಂಗಳು ಎಂದೂ ತೊಲಗುವು 
ದಿಲ್ಲ ಎಂದಾಗಲೇ ಮುಕ್ತಿಯಿಲ್ಲ ಎನ್ನು. ಮುಕ್ತಿ ಉಂಟಾದಕೆ ಮಲ 
ಮಾಯಾಕರ್ಮಂಗಳು ಸಿತ್ಯವೆಂಬುದು ಅಬದ್ಧ (ಸಿದ್ಧೇವ. ೭೨) ; ' 
ದೃಕ್ಕೆ ಅಪ್ಪಣೆಯೇ ವಂಚಕಿ ಬಾಯಿಗೆ ಸಂ ಹಾಗೆ (ಗಾದೆ). ಅದ್ದೆ 
ಹೋ. i / ತೆಲು. ಅಬದ್ಧ - ಸುಳ್ಳು] 
ಅಬದ್ಧ ಹೋರ (ನಾ). ೧. ಸುಳ್ಳುಗಾರ. ೨. ಅಸಂಬದ್ಧ ಪ್ರಲಾಸಿ. 
[ಅಬದ್ಧ + ಖೋರ] 
ಅಬದ್ಧಗಾರ (ನಾ). ಸುಳ್ಳು ಹೇಳುವುದೇ ಅಭ್ಯಾಸವಾದವನು (ಕ). 
[ಅಬದ್ಧ + -ಗಾರ (ಆ -ಕಾಜ)] 
ಅಬದ್ಧ ಚರಿತ (ನಾ). ೧. ತಪ್ಪು ನಡವಳಿಕೆ; ಅನಾಚಾರ: ಬೌದ್ಧ 
ರಿರ ಕೇಳ್‌: ನಿಮ್ಮ ಬೌದ್ಧವಬದ್ಧ ಚರಿತಂ ಸಕಲವೇದವಿರುದ್ಧಮಾರ್ಗಂ 
(ಜಸಪು. ೫೧-೫೫): ೨, ತಪ್ಪು ನಡವಳಿಕೆಯವನ್ನು ನಿಯಮವನ್ನು 


ಅಬದ್ಧಭಾಷಣ 


ಮಾರಿ ನಡೆಯುವವನು; ಸೆ ಸ್ವೀಚ್ಛಾಚಾರಿ : ಶ್ರು ತಿಬಾಹ್ಯರಾಗಿಯೆ ಚರಿ 
ಸುತಿಪ್ಪ ಕುಬುದ್ಧಿಗಳಿರ ಅಬದ್ಧ ಚರಿತರಿರ (ಬಸ ಭಣ ೫೦-೪೭). 
[ಅಬದ್ಧ * ಚರಿತ] 
ಅಬದ್ಧಭಾಷಣ (ನಾ). ಅಸಂಬದ್ಧವಾದ ಭಾಷಣ; ತಪ್ಪು ಹೇಳಿಕೆ 
(ಕಿ). [ಅಬದ್ಧ * ಭಾಷಣ) 
ಅಬದ್ಧಮುಖ (ಗು). ೧. ಬಾಯಿಗೆ ಬಂದಂತೆ ಮಾತಾಡುವ ; 
ಹಿಡಿತವಿಲ್ಲದೆ ಮಾತಾಡುವ. (ನಾ). ೨. ಸುಳ್ಳುಗಾರ. 
[ಅಬದ್ಧ * ಮುಖ] 
ಅಬದ್ಧಸಾಕ್ಷಿ (ನಾ). ೧. ಸುಳ್ಳು ಸಾಕ್ಷಿ, ೨. ಸುಳ್ಳುಸ 
ವವನು (#.) [ಅಬದ್ಧ + ಸಾಕ್ಷಿ) 
ಅಬನಸ, ಅಬನಾಸಿ (ನಾ). ಒಂದು ಜಾತಿಯ ಮರ. ೧ ಕಪ್ಪಗೆ ಗಟ್ಟಿ 
ಯಾಗಿ ಇರುವ ಎಬೊನಿ ಎಂಬ ಮರ: ಬಾಳಾಯಿ (ತುಮಿ ಸ್ತ ಹಳೆಯ 
ಮರದ ಕಟ್ಟಗೆಯೊಳಗಿನ ಗಂಡು ಕರೆದಾಗಿ ಅಬನಸದ ಹಾಗೆ ಇರುತ್ತದೆ 
(ಕಭಾಗೆ. ಹ ಅಬನಾಸಿ (ಮೈಇಗಿ. ೩೧-೬೦೧). [< ಇಂ. Ebony] 
ಅಬನಾಸಿ'ಅಬನಸ' ನೋ. 
ಅಬಬ "ಅಬ್ಬ? ನೋ. 
ಅಬಜಾ."ಅಬ್ಬ' ನೋ. 
ಅಬರಂಗೆ (ನಾ). ೧. (ಉಕ). ಕಾಗೆ ಬಂಗಾರ; ಅಭ್ರಕ: ಅಬರಂಗ 
ದಂಗ ಐತಿ ಅನುಭಾವ ಅದಕೆ ಬೇಕು ಪದರ ಎಬ್ಬಾವ (ಲಾವಣಿ). 
೨. ತುಂಗೆ(ಭದ್ರಮುಸ್ತೆ) ಗೆಡ್ಡೆಯಿಂದ ಮಾಡಿದ ಒಂದು ಬಗೆಯ 
ಸುವಾಸನೆಯುಳ್ಳ ಪುಡಿ: ಮುತ್ತೇನು ಮೆಣಸೇನು, ಲಾವಂಗವೋ 
ಕುದುರೇನು ಹವಳೇನು ಅಬರಂಗವೊ (ಗಂಗಾತ. ೫೫-೧೭). 
[ಆ ಸಂ. ಅಭ್ರಕ) 
ಅಬರು “ಆಬರು' ನೋ. 
ಅಬರೂ "ಆಬರು? ನೋ. 
ಅಬರೂಗೇಡಿ "ಆಬರುಗೇಡಿ? ನೋ. 
ಅಬರೆ (ನಾ). ಒಂದು ಬಗೆಯ ಹುರುಳಿ (?): ಅಬರೆಯಂ.ಅವುಡಲದ 
ಎಣ್ಣೆಯಲ್ಲಿ ಒಂದು ದಿನ ನೆನೆಯಿಸಿ ದೀವಿಗೆಯನ್ನು ಹೊತ್ತಿಸಿ ತಣಿಗೆಯಲ್ಲಿ 
ಹಿಡಿಯಲು ತೈಲವು ಬರುವುದು, ಆ ತೈಲದ... ರೆಸವನ್ನಿಕ್ಕಿ ಮರ್ದಿಸು 
ವುದು (ವಿನೈನಿ. ೧೪೪). 
[?. ! ತುಳು. ಅಬರೆ - ಒಂದು ಬಗೆಯ ಹುರುಳಿ] 
ಅಬಲ, ಅಬಳ (ಗು). ೧. ಬಲವಿಲ್ಲದ; ದುರ್ಬಲವಾದ : ಕ್ಷೀರವಾರಿಧಿ 
ಯೆಲ್ಲಮನೊರ್ಮೊದಲೊಳೆ ಪೊಯ್ವಂತೆ ಪೊಯ್ದ ಪಯಃಪ್ರವಾಹಮಂ 
ಬಾಲಕನಬಲಂ ಸೈರಿಸನೆಂಬ (ಶಾಂಕಿಪು. ೧೦-೪೨ ವ). (ನಾ). ೨. ಬಲ 
ಹೀನತೆ. ಅಬಳ : ೧. ನಾವು ಸಾಕ್ಷಿಗಳಬಳರೆಂದೇ ನೀವು ನೃಪತಿಯ 
ತೊಡೆಯನುಡಿದಿರಿ (ಕುವ್ಯಾಗ. ೮-೨೪). [ಸಂ.] 
ಅಬಲು "ಅವಲ್‌' ನೋ. 
ಅಬಲೆ (ನಾ). ೧. ಬಲಹೀನೆ. ೨. ಹೆಂಗಸು: ಅಂಭೋಜಾಸ್ಕೆ ಕೇಳೆಂದ 
ಬಲೆಗೆ ನುಡಿದಂ(ಮದತಿ.೧೦-೭೮); ಆಂಜರು ಅಳುಕರು ರಮುಣಾಭಿಮುಖಿ 
ಯರು ಅಬಲೆಯರಭಿಸಾರಿಕೆಯರು (ಇಂಚಾಪ. ೧೨೧-೯೩). 
[ಸಂ. ಅಬಲಾ] 
ಅಬಳ “ಅಬಲ' ನೋ. 
ಅಬಳು ಜಬಳು "ಅಬಡಜಬಡ' ನೋ. 
ಅಬಅ8 (ನಾ). ಒಂದು ಊರಿನ ಹೆಸರು (?): ಬಿರುದ ಹೊಗಳಿಸಿ 
ಕೊಂಬ ಅಬಣಿಯ ಭಯಿರಣನಾಯಕರು ಪರದಳಕೆ ಯೆದಿರಾಗಿ (ಕಇ. 


[2) 


ಸಾಕ್ಷಿ ಹೇಳು 


I, ೬೭-೧೩; 1494). 


೩ರ 


10 


25 


30 


95 


45 


ಅಬಿಲಾಸೆ 


ಅಬಾ "ಅಬ್ಬ? ನೋ. 
ಅಜಾಗೇಡಿ (ನಾ). ತಿಳಿವಳಿಕೆ ಸಾಲದವನು; ದಡ್ಡ (ಸ್ಕಾಂಡರ್‌). [1] 
ಅಜಾಡ, ಅಬಾಡು, (ನಾ). - ಅಬಂಡ (೪). ಅಬಾಡ್ಮು (4). 
ಅಬಾಡು, “ಅಬಾಡ' ನೋ. 
ಅಜಾಡ್ಯು, ಅಬಾಡೆ (ಗು). ೧. ಕೆಲಸಕ್ಕೆ ಬಾರದ; ವ್ಯರ್ಥವಾದ. 
(ನಾ). ೨. ವರ್ತಕರು ಎಣ್ಣೆ ಮುಂತಾದ ಪದಾರ್ಥಗಳನ್ನು 
ತೂಗಿ ಕೊಡುವಾಗ ತಂದಿರುವ ಪಾತ್ರೆಗಳ ತೂಕಕ್ಕೆ ಸಮನಾಗಿ 
ಹಾಕಿ ಕಟ್ಟುವ ದಡ ಭಾರದಾಣಿ; ಕಾಣಿ (ಉಕ. 8). ಅಬಾಡೆಂ: 
(ಸ್ಯಾಂಡರ್‌). 
ಅಬಾಡು ಅಂಗಿ-ಅಳತೆಮಾರಿದ ಅಂಗಿ; ಬೇಕಾದ ಅಳತೆ 
ಗಿಂತಲೂ ಹೆಚ್ಚು ದೊಡ್ಡದಾದ ಅಂಗಿ; ಸಡಿಲವಾದ ಅಂಗಿ (ಕ). 
ಅಬಾಡುಕಟ್ಟು ಎ ತಕ್ಕಡಿಯಲ್ಲಿ ಎಣ್ಣೆ ಮುಂತಾದವುಗಳನ್ನು 
ತೂಗುವಾಗ" ಗಿರಾಕಿ ತಂದಿರುವ ಪಾತ್ರಿ ಯ ಸಮಕ್ಕೆ ದಡ ಕಟ್ಟು; 
ಕಾಣಿಹಾಕು. ಅಬಾಡುತೂಕಮಾಡು - 'ಅಬಾಡುಕಟ್ಟು. 
[?. 1 ಮರಾ. ಅಭಂಡ] 
ಅಜಾಡುವಣಜ್ಜೆ (ನಾ). ದೊಡ್ಡ ಹೊಕೆ, --ಮೂಟಿ.(8). 
[ಅಬಾಡ್ಕು * ವಣ್ಚೈ) 
ಅಬಾಡೆ "ಅಬಾಡ್ಕು' ನೋ. 
ಅಜಾಧ (ಗು). ತೊಂದರೆಯಿಲ್ಲದ; ನಿರ್ವಿಫ್ಲವಾದ ; ಬಾಧಕವಿಲ್ಲದ; 
ಸ್ವತಂತ್ರವಾದ. (ಸಂ.] 
ಅಬಾಧಿತ (ಗು). ಬಾಧಿತವಲ್ಲದ; ಅಡೆತಡೆಯಿಲ್ಲದ: ಒಂದು ಅಕ್ಕ 
ತ್ರಿಮವಾದ ಅನುವಾದ ಅನಾಯಾಸವಾಗಿ ಒದಗಿ ಬರುವುದಕ್ಕೆ ವಸ್ತುವಿನ 
ಅಬಾಧಿತವಾದ ವ್ಯಾಪಕತೆ ಎಷ್ಟು ಮಟ್ಟಗೆ ಕಾರಣವೋ (ವೀರಯೋ. ೪7). 
[ಸಂ.] 
ಅಬಾಧಿತ್ವ (ನಾ). ಹಿಂಸೆಗೆ ಒಳಗಾಗದೆ ಹ ತೊಂದರೆಯಿಲ್ಲ 
ಇ ಬಃ ಜರಾಮಯವ್ಕಾಬಾಧಾಬಾಧಿತ್ವಮುಂ.... ತನಗನುಸಂಗತ 
ಮಾಗೆ (ಶಾಂತಿಪು. ೧೦-೯೪). [ಸಂ.] 
ಅಬಾಲ (ಗು). ೧. ಬಾಲಕನಲ್ಲದ; ವಯಸ್ಸಾದ. ೨. ಎಳೆಯ 
ದಲ್ಲದ; ಬಲಿತ: ಮೂಲಕಂ ಬಾಲಂ ದೋಷಹರಮಬಾಲಂ ದೋಷ 
ಕರಂ (ಶಾಂತಿಪು. ೮-೧೨೯ ವ). [ಸಂ.] 
ಅಜಾಲ್ಯಗ್ರಹ (ನಾ). “ದುರ್ಬಲಗ್ರಹೆ” (ಜಾತತಿ. ಪರಿ. ೩). 
ಅಭಾಸ (ಗು). ಕೀಳಾದ; ಹೀನವಾದ; ಅಸಹ್ಯವಾದ. 
ಅಬಾಸದ ಅರ್ಥ - ವಿಪರೀತವಾದ ಅರ್ಥ (ಉಕ. ಕ). ಅಬಾಸದ 
= ಹೊಂದದಂತಹ ಮಾತು. 
[+ ತೆಲು. ಅಭಾಸ ಆ ಸೆ. ಅಭಾಸ?) 
ಅಜಾಸಿಗ (ನಾ). ಕೀಳು ಸ್ವಭಾವದ ಮನುಷ್ಯ; ಒರಟಿ; ನಯವಿನಯ 
ಗಳಿಲ್ಲದವನು (ಸ್ಕಾಂಡರ್‌). [ಅಬಾಸ * -ಇಗ] 
ಅಜಾಸು (ನಾ). ಕೆಟ್ಟನಾತ; ದುರ್ವಾಸನೆ; ಅಸಹ್ಯವಾದ ವಾಸನೆ 
(ಉಕ. ಕ). [-ತೆಲು. ಅಭಾಸು ಆ ಸಂ. ಅಭಾಸ ?] 
ಅಬಿಂದು (ನಾ). ಸೊನ್ನೆಯಿಲ್ಲದಿರುವ ಶಬ್ದರೂಪ: ಅರೆಬರ್‌ ತಡಗಾ 
ಕೆಂಬಂತಬಿಂದುವುಮನಾಚರಿಪರ್‌' (ಶಮದ. ೧೭೩). [ಸಂ.] 
ಅಬಿಂದುಕ (ನಾ). - ಅಬಿಂದು: ಕೆಲವು ಪದಂಗಳ್‌ ಸ್ವಭಾವದಿಂ ನಿತ್ಕ 
ಬಿಂದುಗಳ ಕೆಲವು ಪದಂಗಳ್‌ ವಿಕಲ್ಪದಿಂ ಸಬಿಂದುಕಮಬಿಂದು 
ಕಮಾಗಿರ್ಪುವು (ಶಮದ. ೩೬ ವೃತ್ತಿ). "ಸಬಿಂದುಕ' ಪರಾ. [ಸಂ.] 
ಅಬಿಲಾಸೆ (ನಾ). ಅಪೇಕ್ಷೆ; ಆಸೆ; ಬಯಕೆ (೪). 
[ಸಂ. ಅಭಿಲಾಷಾ) 


[ಸಂ.) 


ಅಬಿಳೆವಾಕಲು ೩೧೦ ಅಟ್ಟಜ 


ಅಬಿಕವಾಳೆಲು (ನಾ). ಒಂದು ಗಿಡದ ಹೆಸರು: ಆಕ್ಷಿಕಾ- ಹತ್ತಿಗೆ, | ಅಬುದ (ನಾ). = ಅಬ್ಬ : ಇರವು ಹನ್ನೆರಡಬುದ ವನದೊಳು (ಕುವ್ಯಾಸ. 


ಆಬಿಳವಾಳಲು, ನುಲಿಗನ ಕಾಯಿ (ಓಷಧಿ. ೪). (?] ೧೭-೮೩) ; ಆದವೆಂಟಿಬುದಂಗಳಿಬ್ಬರಿಗಾ ದಿನಕೆ (ತೊರರಾ. ೧-೩-೧೦) ; 
ಅಬುಕಾರ (ನಾ). ದನಕರುಗಳ ಮೈಗೆ ಹತ್ತಿಕೊಳ್ಳುವ ಧೂಳಿನಲ್ಲಿ ಅದೊ ಅಬುದಶಬುದ ಬುದ್ದುದವು ಒಡೆದು ಹುಸಿಸದ್ದು ಹೊರಡಬಹುದು 
ರುವ ಒಂದು ಬಗೆಯ ಕೀಟ (8). [೫] (ಅರಳು. ೧೦೦). [ಆ ಸಂ. ಅಬ್ಬ] 
ಅಬುಕಾರಿ "ಅಬ್ಳಾರಿ' ಕೋ. 5। ಅಬುದಿ "ಅಬುಧಿ? ನೋ. 
ಅಬುಕಾರಿಗುತ್ತೆ (ನಾ). ಮಾದಕದ್ರವ್ಯಗಳನ್ನು ತಯಾರಿಸಿ ಮಾರು | | ಅಬುಧಿ, ಅಬುದಿ, ಅಬ್ಬುಧಿ (ನಾ). ಸಮುದ್ರ; ಕಡಲು: ಗಗನವ 
ವವರಿಂದ ತೆರಿಗೆ ವಸೂಲು ಮಾಡುವ ವಿಕಾಧಿಕಾರ; ಹಕ್ಕಿನ ಬುಧಿಗೆ ಸರಿ ಸರೋವರ (ಸುವ್ಮಾಅ. ೨೯-೩೯) ; ಬಳಿಯಲಬುಧಿಯ ನೆಗಳು 
ಗುತ್ತಿಗೆ (8). [ಅಬುಕಾರಿ (ಆ ಅಬ್ಯಾರಿ) + ಗುತ್ತಿ] ಗಳು ಮಾನುಗಳು ಕೆದಖಿದುವಖಿಳ ಬಿಸೆದೆಸೆಗೆ (ತೊರರಾ. ೪-೧೨-೩೫). 
ಅಬುಗು, ಅವುಗು (ಕ್ರಿ). ಅಮುಕಿದರೆ ಒಳಕ್ಕೆ ಇಳಿಯುವಷ್ಟು ಮೆತ್ತ | | ಅಬುದಿ: ಕ್ಷೋಣಿಯೊಳೀ ಬಲ್ಬಿಸಿಲೆಂದೆ ಕ ಡು ಗಾದ ಬಾಣಲಿಯೆಣ್ಣೆ 
ಗಿರು; ತೆಳ್ಳಗೆ ತೋರು (ದಕ). ಅವುಗು (ಕ). [ಆ ಅಮುಂಕು] |10| ಯೊಳಬುದಿ ಹೂಣಿಸಿ ಕುದಿಗೊಂಡು ಮರಳ್ಳುದು ವನಚರಶ್ರೇಣಿ ಬೆಂಡೆದ್ದು 
ಅಬುಜ (ನಾ). ೧. ತಾವರೆ; ಕಮ ಲ: ಅರಳಿದಬುಜದ ಸತ್ತಿಗೆಯ ತೇಲಿದುವು(ಮೋಹತ.೧೯-೪೫). ಅಬ್ಬು ಧಿ: ನಿಜಯವಿಕ್ಕ ಲರೇಯ ಅಬ್ಬುಧಿ 
(ಕುವ್ಯಾಅ. ೫-೭) ; ಕೆರಕೆಂಜಾತಕ್ಕೆ ಪುಚ್ಚಿರ್ದಬುಜಮೆನಿಸೆ ಲೀಲಾಂ ವಾಸ ವಾದಾ ಹೆಬ್ಬಾಗೆ ಮಹಿಮೆ (ತೀರ್ಥನು. ೨೨೯). [ಆ ಸಂ. ಅಬ್ಬಿ] 
ಬುಜಂ (ರಾಜಶೇ. ೮-೫೨). ೨. ಶಂಖ. ೩. ಚಂದ್ರ. [ಸೆಂ. ಅಜ್ಜ) ಅಬುಬು (ನಾ). ಆಕಾರ; ರೂಪ; ಅದ್ದುತ(?): ಶ್ರಿಭುವನಳೆಪೊಸತಾದ 
ಅಬುಜದೊಡರು (ನಾ). ತಾವರೆ ಹೂವಿನ ಅಲಂಕಾರ, ಒಡವೆ: ನರಮೃಗದಬುಬು ತೋರ್ದನ ಕುಬ್ಬ ಕಾಯನ (ಅರ್ಚಾನಿ. ೧೮-೨೪). [?] 
ಕರಶೂಲಮಬುಜದೊಡರುಂ ನೇವುರಂ ಮೆಅಕಿನ ದೇವನೆಮ್ಮಂ ಸಲಹಲಿ |5| ಅಬೆ "ಅಬ್ಬೈ? ನೋ. 
(ಹಚಕಾ. ೧-೬). [ಅಬುಜ * ತೊಡರ್ಯು) ಅಬೇಸ್‌, (ನಾ). ಕದಿಯುವುದು; ಅಪಹರಣಮಾಡುವುದು. 
ಅಬುಜಪಂಕ್ತಿ (ನಾ). ತಾವರೆಯ ಸಾಲು; ಕಮಲಗಳ ಸಾಲು: ಅಬೇಸುಮಾಡು - ಕದಿ; ಎತ್ತಿಕೊಂಡು ಹೋಗು: ಅವರ ತಲೆ 
ಉಡಿದೆ ಬೆಳುಗೊಡೆಯಬುಜಪಂಕ್ತಿಯ ಸಿಡಿದ ಚಮರಿಯ ಹಾವಸೆಯ ಗೋಲನ್‌ ಮಾಡಿ, ಪತ್ರ ಅಬೇಸ್‌ಮಾಡಿ ಸುಳ್ಳು ರುಜು ಮಾಡಿಸಿಕೊಂಡು 
(ಕುವ್ಯಾದ್ರೋ. ೧೩-೪).... [ಅಬುಜ + ಪಂಕ್ತಿ) (ಮಾಂಗಲ್ಯ. ೫೪). [?) 
ಅಬುಜಭವ (ನಾ). ಕಮಲಿದಲ್ಲಿ ಹುಟ್ಟಿದವನು ; ಬ್ರಹ್ಮ: ಅ ರಜೋ /20| ಅಬೇಸ್ಕ್‌ (ಅ). ಭಾರವನ್ನು ಎತ್ತುವಾಗ ಉಚ್ಚರಿಸುವ ಶಬ್ದ. 
ಗುಣಕಬುಜಭವನಧಿಕಾರಿ [ಪಾಠ ನವಿಕಾರಿ] (ಕುವ್ಯಾಆ. ೧೪-೩೪). [?. 1 ತುಳು. ಅಬೇಸ್‌] 
[ಅಬುಜ + ಭವ] ಅಬೊ '"ಅಭೋ' ನೋ. 


ಅಬುಜಭನಾಂಡ (ನಾ). ಬ್ರಹ್ಮಾಂಡ: ಸಿಡಿಲ ಕುಡುಹುಗಳಿಂದ | | ಅಬ್ಯಾರಿ "ಆಬ್ಯಾರಿ' ನೋ. 
ಕ ಮು ಲಜ ಹೊಡೆಯಲಬುಜಭವಾಂಡಭೇರಿಯ ಕಡುದನಿಗಳೆನರೊದ | | ಅಬ್ಬ (ನಾ). ೧. ನೀರಿನಲ್ಲಿ ಹುಟ್ಟಿದ್ದು; ತಾವರೆ; ಕಮಲ: 


ಆದೆವು ನಿಸ್ಸಾಳಕೋಟಗಳು (ಕುವ್ಯಾದ್ರೋ. ೧-೪೭). 25 ಅಬ್ಬಮಂ ಬಿಸುಟತ್ಕು ತ್ತಮಮಿಂತುಟಿಂದು ಹರಿದು ೦ ಸಂತೋಷದಿಂ 
[ಅಬುಜಭವ + ಅಂಡ್ಕ] | ವಾಣಿ ಬಂದು ಸೆಮಂತಿರ್ಕೆ (ಜಗವಿ. ೧-೬). ೨. ಶಂಖ. ೩. ಚಂದ್ರ: 
ಅಬುಜವ್ಯೂಹ (ನಾ). ತಾವರೆ ಹೂವಿನ ಆಕಾರಕ್ಕೆ ನಿಲ್ಲಿಸಿದ! ದಿನಪಾಬ್ಹಾರ ಬುಧಾಮರೇಜ್ಯ ಸಿತಮುಂದಾಹೀಂದ್ರಕೇತುವ್ರಜಂ (ಪುಷ್ಪ. 
ಸೈನ್ಯದ ಚಕೆ; ಪದ್ಮವ್ಯೂಹೆ: ಭೀಮಂಗೆ ಹರಣದ ಸಾಲಿಗರು | ೮-೬೪). ೪. ರತ್ನ; ಮುತ್ತು. ೫. ಐರಾವತ. ೬, ಧನ್ಹಂತರಿ. 
ಸಂದಣಿಸಿತಬುಜವ್ಯೂಹದಗ್ರದಲಿ (ಕುವ್ಯಾದ್ರೋ.- ೧೨-೨೭). ೩. ಲಕ್ಷ್ಮಿ. ೮. ನೀರಂಜಿ ಮರ; ನಿಚುಲ ವೃಕ್ಷ. ೯. ನೂರು 
[ಆಬುಜ + ವ್ಯೂಹ] 30, ಕೋಟ (ಸಂಖ್ಯೆ) : ಸದಕ್ಕೆ ಈ ಹಣವು ಆರು ಅಬ್ಬದವರೆಗೆ ಏರಿರು 
ಅಬುಜಸಂಭವ (ನಾ). - ಅಬುಜಭವ : ಅಬುಜಸಂಭನ ಶ್ರೀಪತಿಯ ತ್ತದೆ (ಇಂಗ್ಲಂಡ. ೧೮೫). ೧೦. ಪಚ್ಚ ಕರ್ಪೂರ : “ಸುಧಾಕರ ಕಂಜಂ 
ಬೀಳ್ಕೊಂಡನುತ್ಸವದಿ (ನೋಹತ. ೫-೧೯). [ಅಬುಜ + ಸಂಭವ] ಮಣಿ ಪಾಂಚಜನ್ಮ ಸಿರಿ ಶಕ್ರೇಭಂಗಳಬ್ಹಾಹ್ವಯಂ ? (ನಾನಾರ. ೧೨೫) ; 
ಅಬುಜಾಂಡ (ನಾ). ಬ್ರಹ್ಮಾಂಡ: ಶಾಂತನಂಜೇಶ ದಂಡಪ್ರಕಾಶ “ಶಶಿ ಶಂಖ ರತ್ನ ಸಿರಿ ಸತಿ ಬಿಸಜಂ ಸುರೆದಂಶಿಯಾರುಮಬ್ಬವೆಸರ್ಗಳ್‌» 
ನೆಂಬುತ್ತಮದ ಶಕ್ತಿಯಬುಜಾಂಡದೊಳು ಪೂರ್ಣಮಾಯ್ತು (ವೀಕೈಪು. (ನಾನಾಕಂ. ೧೪೮). [ಸೆಂ.] 
೨-೬-೨). [ಆ ಸಂ. ಅಬ್ದಜಾಂಡ] 35] ಅಬ್ಬಕೆರ (ನಾ). ೧. ತಾವರೆಯನ್ನು ಕೈಯಲ್ಲಿ ಹಿಡಿದವನು; 


ಅಬುಜಾನನೆ (ನಾ). ಕಮಲದಂತೆ ಮುಖವುಳ್ಳವಳು : ಅನುಗುಣಕೆ 
ಪಡಿಯೆನಿಸಿ ತನ್ನಂ ತನಯನಾಗಲ್ಲೋಂತಳಬುಜಾನನೆಯ ಸುಕೃತವನೇನ 
ನೆಂಬೆನು (ಬಸಪು. ೫-೫೭). [£ ಸಂ. ಅಬ್ದ್ವಾನನಾ] 


ಸೂರ್ಯ. ೨. ಶಂಖವನ್ನು ಕೈಯಲ್ಲಿ ಉಳ್ಳವನು ವಿಷ್ಣು. 
[ಅಬ್ಬ + ಕರೈ] 
ಅಬ್ದಕರ್ಣಿಕೆ (ನಾ). ಕಮಲದ ಹೂವಿನ ನಡುವೆ ಇರುವ ಬೀಜ 


ಅಬುಜಾಸನ (ನಾ). ತಾವರೆಯನ್ನು ಹೀಠವಾಗಿ ಉಳ್ಳವನು;| | ಕೋಶ. [ಅಬ್ದ* ಕರ್ಣಿ] 
ಬ್ರಹ್ಮ: ಅಬುಜಾಸನನ ಪೂರ್ವದ ಸೃಷ್ಟಿಯಲಿ (ತೊರರಾ. ೧-೩-೧೨). “| ಅಬ ಗಂಧಿ (ನಾ). ಕಮಲದ ಹೂವಿನಂತೆ ಸುಗಂಧವುಳ್ಳವಳು ; 
[ಆ ಸಂ. ಅಬ್ಬಾಸನ] ಪದ್ಮಿನಿ ಜಾತಿಯ ಹೆಂಗಸು. [ಸಂ] 
ಅಬುಜಿನಿ (ನಾ). ೬ ಅಬ್ಬಿನಿ: ಸುಳಿವಯಲರೆಳೆತಳಿರನಲುಗಿಸಿ ಕೊಳದುವ| | ಅಬ್ಬಗರ್ಭೆ (ನಾ). ತಾವರೆಯ ಗರ್ಭದಲ್ಲಿ ಹುಟ್ಟಿದವನು; ಬ್ರಹ್ಮೆ: 
ಕವಲುಗಬುಜಿನಿಯ ಮುಸುಕೆಳೆದು ಸುರಭಿಯ ಸೆಳೆದು ನಿರಸದ ಕೋಶಗಳ ನಿನಗಳ್ಳೆಮ ಅಬ್ಬಗರ್ಭನಾಯುಂ ಶ್ರೀಯುಂ (ಶಮದ. ೫೭ ಪ್ರಯೋ). 


[ಅಬ್ಬ + ಗರ್ಭ] 
ಅಬ್ಬಜ (ನಾ). - ಅಬ್ಬಭವ : ಬಣ್ಣಿಸಲರಿದಬ್ಬಜಂಗಮಾಕೆಯ ರೂಪಂ 
(ಕಾವ್ಯಸಾ. ೨೮೧ ; ಶೂದ್ರಕ). [ಸಂ] 


ನೀಗ (ಬಿಜ್ಜಪು, ೧೯-೧೫). [ಆ ಸಂ. ಅಜ್ಜಿನೀ) 
ಅಬುಜೋದರ (ನಾ). ಹೊಕ್ಕುಳಲ್ಲಿ ತಾವರೆಯುಳ್ಳವನು ; ವಿಷ್ಣು. 
[< ಸಂ. ಅಬ್ದೋದರ] 


45 


ಅಬ್ಬ ಜಠರ ಶಿ೧೧ಿ ಅಬ್ಬಿನಿ 


ಅಬ್ದ್ಬಜಠರ (ನಾ). - ಅಜ್ಜೋದರ : ಧರಣಿಯನವಯವದಿಂದಮೆ ತಿ | ಅಬ್ದ್ಬವಿಕೋಧಿ (ನಾ). ಅಬ್ದಾರಿ: ವದನಾಬ್ದವಿಕೋಧಿಯನಾ ಬಿದುವಂ 


ಪಾಲಿಸಲೆನ್ನ ಭುಜಮೆ ಸಾಲ್ವುದು ಹಸ್ತ್ಯಶ್ವರಥಪದಾತಿಬಲಂ ನೃಪಪರಿಕರ | ಕೆಳೆಗೊಂಡು (ರಾಜಶೇ. ೫-೮೮). 
ಮೆಂಬಬ್ಬಜಠರನೇಂ ಮೆಯ್ಗ್ಸಲಿಯೋ (ಶಾಂತಿಪು. ೨-೧೩). | [ಅಬ್ಬ + ವಿರೋಧಿ] 
[ಅಬ್ದ + ಜಠರ] ಅಬ್ದವನಿಷ್ಟರ (ನಾ). ತಾವರೆಯನ್ನು ಸೀಠವಾಗಿ ಉಳ್ಳವನು; 
ಅಬ್ದದಲ, ಅಬ್ಬದಳ(ನಾ). ಕಮಲದ ಎಸಳು; ತಾವರೆಹೂವಿನದಳ. | 5) ಕಮಲಾಸನ; ಬ್ರಹ್ಮ: ಸುಕವಿಕಾವ್ಶಮನಾಲಿಸಿ ಕಾಯ್ವ ದುರ್ಜನ 
ಅಬ್ಬದಳೆ: "ಅಬ್ದದಳನೇತ್ರೆ' ಪರಾ. [ಅಬ್ದ * ದಲ] ಪ್ರಕರದ ಕರ್ಣಕೋಟರಮನೇಕೆಯೊ ಮಾಡಿದನಬ್ಬವಿಷ್ಟರಂ (ಪಂರಾಮಾ. 
ಅಬ್ಬದಲನೇಶ್ರೆ, ಅಬ್ಬ ದಳನೇ ತ್ರೆ (ನಾ). ಕಮಲದ ಎಸಳನ್ನು | ೧-೧). [ಅಜ್ಜ + ವಿಸ್ಟರ] 


ಹೋಲುವ ಕಣ್ಣುಳ್ಳವಳು. ಅಬ್ಬದಳನೇಶ್ರೆ : ನಿನ್ನತಿಸಾಂಗ ಭಕ್ತಿಗೆ| | ಅಬ್ಬನೈರಿ (ನಾ). - ಅಬ್ದನಿರೋಧಿ. [ಅಜ್ಜ + ವೈರಿ] 
ಮೆಚ್ಚಿದೆವು ನಾವಬ್ಬದಳನೇತ್ರೆ (ಬಸಪು. ೫೭-೬೧). ಅಬ್ಬಶರೆ (ನಾ). ಕಮಲದ ಹೂವನ್ನು ಬಾಣವಾಗಿ ಉಳ್ಳವನು ; 
[ಸಂ. ಅಬ್ದದಲನೇತ್ರಾ) 10| ಮನ್ಮಥ. [ಬ್ದ + ಶರ] 
ಅಬ್ದದಳೆ "ಅಬ್ಬದಲ' ನೋ. ಅಬ್ಬಷಂಡ (ನಾ). ೧. ತಾವರೆಗಳ ಗುಂಪು. ೨. ತಾವರೆಯ 


ಅಬ್ಬ ದಳನೇತ್ರೆ ಅಬ್ಬದಲನೇತ್ರೆ' ನೋ. ಗುಂಪನ್ನುಳ್ಳದ್ದು; ಸರೋವರ: ತ್ರೈರೋಕ್ಕಲಕ್ಷ್ಮೀಮಣಿಮುಕುರ 
ಅಬ್ಬ ) ಪತ್ರ ಮಣಿ (ನೂ). ಕಮಲದಬೀಜ : ಅಬ್ದಪತ್ರ್ರಮಣಿ ಚೂಡಾ ಮೆನಲ್‌ ಚೆಲ್ವದಾಯ್ತಬ್ಬಷಂಡಂ (ಕಾದಂಪೂ. ೬೩೪). 

ರತ್ನೃಮಿಂಬೀ ವನಾಂತರಸಂಜಾತಮನಾತನೋಲಗಿಸಿದಂ (ಪುಷ್ಪಪು. [ಅಬ್ದ + ಷಂಡ] 

೫-೧೦೨). [ಅಬ್ಬ * ಪತ್ರ * ಮಣಿ] 15| ಅಬ್ಬಸಂಭವ (ನಾ). - ಅಬ್ಬಭವ : ಕವಿತಾಪ್ರೌಢಿಯೊಳಬ್ಬಸಂ ಭವನೆ 
ಅಬ್ಬಪ್ರಸರೆ (ನಾ). ಕಮಲಗಳ ಗುಂಪು; ತಾವರೆಗಳ ಸಮೂಹೆ: ಕರ್ತಾರಂ ಕ್ರಿಯಾಕೌಶಲಂ (ಶಮದ. ಪು. ೨೧೭). [ಅಬ್ಬ * ಸಂಭವ] 


ದಳಿತಾಬ್ದಪ್ರಸರಂ ಸರಂ (ಜಗವಿ. ೨-೨), [ಅಬ್ಬ + ಪ್ರಸರ] 


ಅಬ್ಬ ಬಂಧು (ನಾ).- ಅಬ್ಬ ಬಾಂಧವ: ತ್ರಿದಶಮಹೀಶ್ವರ ಖೇಚರ ಸದಸ್ಸ 


ಅಬ್ಬಸಖ (ನಾ). ಇ ಅಬ್ದಮಿತ್ರ. [ಅಬ್ದ * ಸಖ) 
ಅಬ್ದಹಿತ (ನಾ). - ಅಬ್ದಮಿತ್ರ. [ಅಜ್ಜ + ಹಿತ] 


ರೋಜಾಕರಾಬ್ದಬಂಧುಗೆ ಮುದದಿಂ ಪದೆದೆಆಗಿ (ಶಾಂತಿಪು. ೧-೯೨). ಅಜ್ಜಾ ಕೆರ (ನಾ). ತಾವರೆಯ ನೆಲೆ, ಕೊಳ: ಅಳಿಸಂಕುಲನಿನದ 
[ಅಟ್ಜ + ಬಂಧು] 20| ಮೊಗೆದುದಬ್ಬಾಕರದೊಳ್‌ (ಕಾದಂಪೂ. ೧೪೬). [ಅಬ್ಬ + ಆಕರ] 
ಅಬ್ಬಜಾಂಧವ (ನಾ). ತಾವರೆಯ ನಂಟ; ಸೂರ್ಯ: ಜನ್ಮದಲಿ ಅಜ್ಜಾಕ್ಸ (ನಾ). ೧. ಕಮಲವನ್ನು ಹೋಲುವ ಕಣ್ಣುಳ್ಳವನು. 
ಸಪ್ತಾಧಿಕದೊಳಿದ್ದರು ಸೌರಿಗು ರು ಭೌಮಾಬ್ಜಬಾಂಧವರು (ಕುವ್ಯಾಸ. ೨. ವಿಷ್ಣು: ನೀನಳವಡಿಸಿದ ಕಾರ್ಯವಿಧಾನಂಗಳಿನೆಮಗೆ ಪೊಸತೆ 
೧೩-೩). [ಅಬ್ಬ * ಬಾಂಧವ] ಪೇಟಬ್ಬ್ಯಾಕ್ಷ(ಜಗವಿ. ೧೧೬೫). (ಸಂ. (ಅಬ್ಬ + ಅಕ್ಷಿ * -)) 
ಅಬ್ಬಭವನ (ನಾ): ತಾವರೆಯಲ್ಲಿ ಹುಟ್ಟಿದವನು; ಬ್ರಹ್ಮ. ಅಬ್ದಾತ (ನಾ). - ಅಬ್ದ: ಶಿಷ್ಕನ ಕರಾಬ್ದ್ಯಾತ ಮಧ್ಯದೊಳಿರಿಸಿ ಗುರು 
[ಅಬ್ಬ * ಭವ] 25| ತತ್ಪ್ರಾಣದೊಳಮರ್ಚಿ (ಬಸಪು. ೩೯-೧೪). [ಸೆಂ.] 


ಅಜ್ಜಾ ನನೆ (ನಾ). ಕಮಲದಂತೆ ಮುಖವುಳ್ಳವಳು. 
[ಸಂ. ಅಬ್ದಾನನಾ) 


ಅಬ್ಬಭವಾಂಡ (ನಾ). ಬ್ರಹ್ಮಾಂಡ. [ಅಜ್ಜಭವ + ಅಂಡ್ಕ) 
ಅಬ್ಬಮಿತ್ರ (ನಾ). ಕಮಲದ ಗೆಳೆಯ ; ಸೂರ್ಯ: ಪರಮಾರ್ಥಂ 
ಪರಿಪಾಲನ ಕರದಿಂದಪರಾಜಿತಾಬ್ದಮಿತ್ರಂ ಕಳೆದಂ... ಶೋಕ ಹಿಮಜಲ ಅಜ್ಜಾಯತನೇತ್ರ (ನಾ). ತಾವರೆಯಂತೆ ವಿಸ್ತಾರವಾದ ಕಣ್ಣುಳ್ಳ 
ಲವಮಂ (ಶಾಂತಿಪು. ೧೧೯೫). [ಅಬ್ದ + ಮಿತ್ರ] ವನು: ಪ್ರತಿಪಾಲಿತ ಧರ್ಮಚಕ್ರನಬ್ದಾಯತೆ ನೇತ್ರನಾದಿಪುರುಷು 
ಅಬ್ಬಮುಖಿ (ನಾ). ತಾವರೆಯಂತೆ ಮುಖವುಳ್ಳವಳು. $0| (ಗದಾಯು. ಇ [ಅಬ್ಬ + ಆಯತ * ನೇತ್ರ] 
[ಸಂ. ಅಬ್ವಮುಖೀ] ಅಬ್ದಾರಿ (ನಾ). ತಾವರೆಯ ಶತ್ರು; ಚಂದ್ರ: ಹೈಮತ್ಕಾಶ್ಯಾಬ್ದ ಸಟ್ಟಿ 
ಅಬ್ಬಯೋಸಿ (ನಾ). ತಾವರೆಯಲ್ಲಿ ಹು ಟ್ಟ ದವನು; ಬ್ರಹ್ಮ: ರಣ ನಿರ್ಮರಣ ಧೂಮಧ ಚಾಬ್ಹಾರಿ ಸಪಾ ಶ್ವನೇತ್ರ "(ಟ್ರಾ ಢರಾ. ೧೦-೧). 
ಒರ್ಬನಂ ಸುರಗುರು ಕಾಂತೆಯೊಳ್ಳಿಆಕಿದನೆಂಡೆನುತೋರ್ವನನಬ್ಬ [ಅಬ್ಬ + ಅರಿ] 
ಯೋನಿ ನಿರ್ಜರ ಸಭೆಗೆ ಬಹಿಸ್ಕೃತರುಮೆಂದೆನುತಂ (ತ್ರಿಪುವಿ. ೮-೨೩). | | ಅಜ್ಜಾಸನ (ನಾ). - ಅಬ್ದವಿಷ್ಟರ: ಪೂಣ್ಣಬ್ಬಾಸನಂ ಪ್ರೀತಿ ಕೈಮಿಗೆ 
[ಅಬ್ಬ + ಯೋನಿ] 35 ಜೃ ತ್ಕಾ ಸತತೆಸಾಮದಂಡೆ ನಿವ ಅಸ್ಟೀನಟ್ನಭುಗತ. ದಾಗೆ ಡ್‌ ನ ಚ್ಛ ತ್ರ ದೆ 
ಅಬ್ಬರಜ (ನಾ). ಕಮಲದ ಪರಾಗ: ಪರಿಸ್ಫುರಿತಭುಜಮಜಿತಮಿಳಿಪಿ ಹೇಮದೆಂಡಮೆನಿಸಲ್‌ ಸಾಲ್ಮತ್ತು ಹೇಮಾಚಲಂ (ಜಗವಿ. ಜಾ 
ದುದರುಣಾಬ್ಜರಜಃಪಿಶಂಗಿತೋರ್ಮಿಯ ಚೆಲ್ವಂ (ರಾಜಶೇ. ೧೪-೧೩೦). [ಅಬ್ದ * ಆಸನ] 
[ಅಬ್ಬ + ರಜ] ಅಬ್ದಾಸನೆ (ನಾ). ಕಮಲವನ್ನು ಹೀಠವಾಗಿ ಉಳ್ಳವಳು; ಲಕ್ಷ್ಮಿ 
ಅಬ್ಬವದನೆ (ನಾ). - ಅಬ್ಬಮುಖಿ: ನವಮಾಸವಿರಾಮದೊಳಬ್ಬವದನೆ ಅಬ್ದಾಸನೆಯಂ ಮೃಗಾಕ್ಷಿ ಬೆಳಗಪ್ಪ ಜಾವದಾಗಳ್‌ ಕಂಡಳ್‌ (ಶಾಂತಿಪು. 
ಶುಭದಿನಮುಹೂರ್ತದೊಳ್‌ (ಸುಕುಮಾ. ೫-೪೪). (ಸಂ. ಅಬ್ದವದನಾ] |೪| ೯-೨೦೨). [ಸಂ. ಅಬ್ಬ್ವಾಸನಾ] 
ಅಬ್ಬವನ (ನಾ). ತಾವರೆಯ ವನ; ಕಮಲ ಸಮೂಹೆ. ಅಜ್ಜಾಹಿತ (ನಾ). - ಅಬ್ಬಾರಿ: ಅಬ್ದಾಹಿತನಿಂ ಕಳಾನಿಧಿಕುಮಾರಂ 
[ಅಬ್ಬ * ವನ] ಪುಟ್ಟುವಂ ನಿಶ್ಚಯಂ (ರಾಜಶೇ. ೪-೨೯). [ಅಬ್ದ + ಅಹಿತ] 
ಅಬ್ಬ ವಾಸಿನಿ (ನಾ). ಕಮಲದಲ್ಲಿ ವಾಸಿಸುವಳು ; ಲಕ್ಷಿ ಅಬ್ಬಿನಿ (ನಾ). ೧. ತಾವರೆಯ ಬಳ್ಳಿ : ನಂಜುರುಳಿಯಂ ಪೋ ನುಂಗಿ 
[ಸಂ. ಅಬ್ದವಾಸಿನೀ] ದಳ್‌ ಪೇಟದಬ್ದಿನಿಯೆಂಬಂತೆ ವೊಲಾಯ್ತು ಕುಟ್ಟ ಳಿತ ಕಂಜಾತೋ 
ಅಬ್ಬವಾಹನ (ನಾ). ಚಂದ್ರನನ್ನು ಧರಿಸಿರುವವನು ; ಶಿವ. ದರೇಂದಿಂದಿರಂ (ಚಂದ್ರಪು. ೮-೧೫). ೨. ತಾವರೆಯ ವನ; ಕಮಲದ 
[ಅಬ್ದ + ವಾಹನ] ಗುಂಪು. (ಸಂ. ಅಜ್ಜಿನೀ) 


45 


ಅಜ್ಜಿ ನೀಕಾಂತ 


ಅಬ್ದಿನೀಕಾಂತ (ನಾ). - ಅಬ್ಬಿ ನೀಪತಿ: ಚಂದ್ರಧರಾರ್ಧದೇಹ 
ಯುತೆಯಂ ಬಾಲಾಬ್ವಿನೀಕಾಂತಸದ್ಯುತಿಯಂ (ರಾಜಶೇ. ೧-೪). 
[ಸಂ. (ಅಜ್ಜಿನೀ + ಕಾಂತ)] 
ಅಜ್ಜಿನೀಪತಿ (ನಾ). ತಾವರೆಯ ಒಡೆಯ; ಸೂರ್ಯ. 
[ಸೆಂ. (ಅಜ್ದಿನೀ * ಪತಿ)] 
ಅಜ್ಜಿ ನೀವರ (ನಾ). ಎ ಅಬ್ಬಿನೀಪತಿ: ಅಜ್ಜಿನೀವರನಭಿಧಾನಮಂ ತಳೆದ 
ಭೂರುಹಮೊಪ್ಪುಗುಮಾ ವನಾಂತದೊಳ್‌ (ರಾಜಶೇ. ೫-೫೭). 
[ಸಂ. (ಅಬ್ಬಿನೀ + ವರ)]. 
ಅಜ್ಜೆ (ನಾ). ನೀರಿನಲ್ಲಿ ಹುಟ್ಟಿದವಳು; ಮಹಾಲಕ್ಷ್ಮಿ 
[ಸೆಂ. ಅಬ್ಬಾ] 
ಅಬ್ದೋದರ (ನಾ). ೧. ಉದರದಲ್ಲಿ ಕಮಲವನ್ನುಳ್ಳವನು; ವಿಷ್ಣು; 
ಪದ್ಮನಾಭ. ೨. ಆಕಾಶ: ೧,೨ ದಂತವಕ್ತಂ ನಿಸರ್ಗವೈರದಿಂದಸುರ 
ವೈರಿಯ ಪೆಸರ್ಗಳಿ ತನಗಸಹ್ಮಂಗಳಾಗೆ ಹರಿನಾಮಯುಕ್ತನೆಂದು ಶಕ್ರನ 
ನಾಕ್ರಮಿಸಿಯುಂ . .. ಅಬ್ದೋದರಮೆಂದು ಗಗನಮಂ ಗರವಟಸಿಯುಂ 
ಮಾಣದೆ (ಜಗವಿ. ೯-೫೩). [ಅಬ್ಬ + ಉದರ] 
ಅಬ್ದೋದ್ಭೈವ (ನಾ). - ಅಬ್ಬಭವ : ಕಡಲಂ ಪೀರ್ದನಗಸ್ತ್ಯನೆಂಬ 
ಪುರುಡಿಂ ಮತ್ತೊಂದನಬ್ಹೋದ್ಭವಂ ಪಡೆದಂ ಪೆರ್ಗಡಲಂ (ಕಾದಂಪೂ. 
[ಅಬ್ಬ + ಉದ್ಭವ] 
ಅಬ್ಬ, (ನಾ). “ಸಂಶಯ : (ಎಸ್ತೋಸು. ಕೋಶ) ; ದಯಪೂರ್ಣ ನಮಗೆ 
ವಿಜಯವಿಕ್ಕಲದತ್ತ ಜಯ ಕೊಡುವುದು ವೊಲಿದು ಬಿಡಬ್ದ ಅಬ್ಬಾ 
(ವಿಸ್ತೋಸು. ೧೩-೫). 
[+ ಪಾಠ. ಅಬ್ದ ಇ ಅಸಂಬದ್ಧವಾದ ಮಾತು; ತಿಳಿಗೇಡಿತನದ 
ಮಾತು ; ಸುಳ್ಳು.] 
ಅಬ್ಬ (ನಾ). ೧. ನೀರನ್ನು ಕೊಡುವಂಥದು; ಮೋಡೆ:' ಕಡುಗ 
ರ್ಪಿಡಿದೆರೆಡಬ್ಬದ ನಡುವೆ ಬೆಡಂಗಿಡಿದು ತೊಳಗಿ ಪೊಳೆವೆಳಮಿಂಚೊಂ 
ದೆಜೆವುಗುವ ತೆಜದಿನೆರಡಿಭದೆಡೆವುಗೆ ಮಣಿಕುಂಡಲಾಭಿಧಾನಂ ಖ ಚರಂ 
(ಶಾಂತಿಪು. ೬-೮೩). ೨. ವರ್ಷ; ಸಂವತ್ಸರ: ವಿಜಯಾಬ್ದಂ ನೆಗಟ್ಲಂದು 
ಮಾರ್ಗಶಿರ ಶುಡ್ಮೈ ಕಾದಶೀವಾಸರಂ (ಅಜಿಪು. ೧೨-೫೨). ೩. ಕೊನ್ನಾರಿ 
ಗೆಡ್ಡೆ; ಗೇಕಿನ ಗೆಡ್ಡೆ. [ಸಂ.] 
ಅಬ್ಬಕಾಲ (ನಾ). ಮಳೆಗಾಲ: ಒಂದು ದೆವಸಮಂತರಿಸದೆ ಮಾಗಿಯೊ 
ಳಬ್ದಕಾಲದೊಳ್‌ ಭೂಮಿಯೊಳಂ ಪದನಅಕತು ನೀರನೆತ್ತುಗೆ ಬಲ್ಲರ್‌ 
(ಲೋಕೋಪ. ೬-೮). [ಅಬ್ಬ್ಯ * ಕಾಲ] 
ಅಬ್ಬರನ (ನಾ). ಮೇಘಧ್ಯನಿ; ಗುಡುಗು: ಮಂಗಳವಾದ್ಯಮಬ್ದರವ 
ಮುಣ್ಮುವ ಮಿಂಚದು ದೀಪಮಾಲೆ (ರಾಜಶೇ. ೮-೧೧೮). 
[ ಅಬ್ದ್ಯ * ರವ] 
ಅಜ್ಜಾಗಿರಿ (ನಾ). ದೇವತೆಯ ಉತ್ಸವಕಾಲದಲ್ಲಿ ಹಡಿಯುವ ಒಂದು 
ಬಗೆಯ ಛತ್ರಿ: ನಂದಿಧ್ವಜ, ಚೌರಿ, ಚಾಮರ, ಮಿರಾಬು, ಅಬ್ದಾಗಿರಿ 
ಗಳನ್ನು ಉಗ್ರಾಣದಿಂದ ಹೊರಕ್ಕೆ ತಂದು ಧೂಳು ಕೊಡಹಬೇಕು 
(ಬೆಳುಮ. ೩). “ಆಪ್ತಾಗಿರಿ' ಪರಾ. 
[-- ಮರಾ, ಅಬದಾಗೀರ್‌ ; ಪಾರ. ಆಘ್ರ್ತಾಬ್‌ಗಿರಫ್ತನ್‌) 
ಅನ್ನೌಫ (ನಾ). ೧. ಮೋಡಗಳ ಸಮೂಹ; ಮೇಘ ಪಂಕ್ತಿ. 
೨. ಗೇಕಿನ ಗೆಡ್ಡೆಯ ಗುಂಪು: ಎಸೆದತ್ತೆತ್ತಂ ದವೋಗ್ರಾಗ್ನಿದಗೃಳತಾ 
ವ್ರಾತಮಪಾಸ್ತಮೇಘಮುದಿತಾಬ್ದೌಘಂ (ಪಂಚತಂ. ೧೨೮-೨೩). 
[ಅಬ್ದ * ಓಘ] 
'ಅಬ್ದ )ವ್ಯ (ನಾ). ನೀರಿನಲ್ಲಿ ಹುಟ್ಟಿದ ಮುತ್ತು ಮೊದಲಾದ 
ರತ್ನದ್ರಮ್ಯ. "ಅಬ್ಬ್ರವ್ಯಪಣ್ಯ' ಪರಾ. [ಸಂ.] 


೧೧೬). 


೩೧೨ 


15 


35 


40 


45 
| 


ಅಟ್ಬಟ್ಟಾ 


ಅಬ್ಬ )ವ್ಯಪಣ್ಯ (ನಾ). ನೀರಿನಲ್ಲಿ ಹುಟ್ಟಿದ ವಸ್ತುಗಳ ವ್ಯಾಪಾರಿ: 
ರವಿ. . . ರುಷದೊಳಿರೆ ಪುಟ್ಟಿ ದವನಬ್ದ ೨ವ್ಯಪಣ್ಯನಕ್ಕುಂ (ಜಾತತಿ. 
೧೭-೧೭). [ಅಬ್ದ )ವ್ಶ * ಪಣ್ಯ) 
ಅಬ್ಭ (ನಾ). “ಮಂದಮತಿ? (ವಿಸ್ತೋಸು, ಕೋಶ) ; ಸುಯತಿಗಳು 
ನುಡಿದ ಶಬ್ದಾಪಯಳಾಯಂ ತಿದೆ ನೋಡಬ್ಮಾ (ವಿಸ್ತೋಸು. ೧೩-೫). [?] 
ಅಜ್ಜಿ (ನಾ). ೧. ನೀರು ನೆಲೆಯಾಗಿ ನಿಲ್ಲುವ ಸ್ಥಳ; ಸಮುದ್ರ; 
ಸಾಗರ. ೨. ನಾಲ್ಕು ಎಂಬ ಸಂಖ್ಯೆಗೆ ಕೊಡುವ ಒಂದು ಸಂಕೇತ. 
ಐ ಕೆಲವು ವೇಳೆ ಏಳು ಎಂಬ ಸಂಖ್ಯೆಗೂ ಈ ಸಂಕೇತವುಂಟು. 
ನಾನಾರ್ಥರತ್ನಾಕರ, ನಾನಾರ್ಥಕಂದ ಇವುಗಳಲ್ಲಿ ಸಂಸ್ಕೃತದಲ್ಲಿ 
ಪ್ರಸಿದ್ಧವಲ್ಲದ ಇನ್ನೂ ಕೆಲವು ಅರ್ಥಗಳಿವೆ : “ಬಯಕೆಯೊಳದ್ವೈತ 
ದೊಳ್‌ ವಾರ್ಥಿಯೊಳ ಶ್ರೀ ಸತಿಯೊಳ್‌ ತಾನಬ್ಬಿಯಕ್ಕುಂ (ನಾನಾರ. 
೯೦); “ಸಿರಿಬಯಕೆ ನಿಯತತತ್ತ್ವಂ ಶರಧಿಯೊಳ್ಳಿ ದಬ್ಬಿ ಶಬ್ದ'? (ನಾನಾಕಂ. 
೧೧೬). [Aಂ.] 
ಅಜ್ಜಿಕಫ (ನಾ). ಸಮುದ್ರದ ನೊರೆ. [ಅಬ್ಬಿ * ಕಫ] 
ಅಬ್ಬಿಜ (ಗು). ಸಮುದ್ರದಲ್ಲಿ ಹುಟ್ಟಿದ. (ನಾ). ೨. ಚಂದ್ರ. [ಸಂ.7 
ಅಜ್ಜಿಜೆ (ನಾ). ಸಮುದ್ರದಲ್ಲಿ ಹುಟ್ಟಿದವಳು; ಲಕ್ಷ್ಮಿ. [ಸಂ. ಅಬ್ಬಿ ಜಾ) 
ಅಬ್ಬಿನಂದನ (ನಾ). ಸಮುದ್ರಪುತ್ರ; ಚಂದ್ರ: “ಅಬ್ಬಿನಂದನಂ ದ್ವಿಜ 
ರಾಜನೆನೆ ಸುಧಾಂಶುವೆನಿಕ್ಳು? (ಮಂಗರಾ. ೧೧-೪). [ಅಬ್ಬಿ * ನಂದನ] 
ಅಬ್ಬಿನವನೀತಕ (ನಾ). ಸಮುದ್ರದ ಬೆಣ್ಣೆಯಂಥವನು; ಚಂದ್ರ. 
[ಅಜ್ಜಿ + ನವನೀತಕ] 
ಅಜ್ಜಿಪ (ನಾ). ಜಲರಾಶಿಗೆ ಒಡೆಯ; ವರುಣ; ಸಮುದ್ರರಾಜ: 
ನೃವಾಹಮಂ ನೈರುತಿಯಬ್ಬಿ ಪಂ ಮಕರೆಮಂ ಮೃಗಮಂ ಪವನಂ ವಿಮಾ 
ನಮಂ ಮಾರಹರಪ್ರಿಯಂ ವೃಷಭನಂ ಹರೆನೇಜಕಿ ನಭಕ್ಕೆ ಸಲ್ಲುಗುಂ 
(ಜಗವಿ. ೧-೩೬). ([ಸಂ.] 
ಅಬ್ಬಿ ಪರೀತ (ಗು). ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ; ಕಡಲು 
ಸುತ್ತಿದ: ವಿಸ್ಣುಗೆ ಭಕ್ತಿಯಿಂದಗ್ರಪೂಜೆಯನೀವುದಬ್ಬಿಸರೀತಭೂತಳ 
ವಲ್ಲಭಾ (ಪಂಚತಂ. ೨೩೬-೧೧). [ಅಬ್ಬಿ * ಪರೀತ] 
ಅಬ್ಬಿಶಯನ (ನಾ). ಸಮುದ್ರದಲ್ಲಿ ಮಲಗಿದವನು; ವಿಷ್ಣು. 
[ಅಬ್ಬಿ * ಶಯನ] 
ಅಬ್ಭಿಶಾಯಿ (ನಾ). ಎ ಅಬ್ಬಿ ಶಯನ. [ಸಂ. ಅಬ್ಬಿ ಶಾಯಿನ್‌] 
"ಅಬ್ಬ? ನೋ. 
ಅಬ್ಬ (ನಾ). ತಂದೆ: “ಜನಕನಲ್ಲಬ್ಬಂ” (ಕರ್ಣಾನಿ. ೮೮); ಇನಿತಲಲು 
ಮಿನಿತು ಮಜುಕಮುಮಿನಿತು ಮನಃಕ್ಷತಮುಮಾವನಿಂದಾದುದವಂಗಿನಿತ 
ಅಲನಿನಿತು ಮಜುಕಮನಿನಿತು ಮನಃ ಕ್ಷತಮನಬ್ಬ [ಪಾಠಾಂ. ಬೆ) ಮಾಡದೆ 
ಮಾಣೆಂ (ಕಾವ್ಯಾವ. ೩೫೬) ; ಚಾರ್ವಾಕು ನೀನು ಕಾರ್ಮಿಕರ ಗಂಡ, 
ಧಾರ್ಮಿಕರ ಮಿಂಡ ಅಬ್ಬಾ (ಅರಳು. ೪೨೯). 
[?. / ತೆಲು. ಅಬ್ಬ - ತಂದೆ] 
ಅಬ್ಬ, ಅಬಬ, ಅಬಬಾ, ಅಬಾ, ಅಬ್ಬಬ್ಬಾ, ಅಬ್ಬಾ (ಅ). ಆಶ್ಚರ್ಯ 
ಮೆಚ್ಚಿಕೆಗಳನ್ನು ಸೂಚಿಸುವ ಅವ್ಯಯ : ಅಬ್ಬ ಎಷ್ಟು ದೊಡ್ಡ ಹಣ್ಣು 
ಇದು (ರೂಢಿ). ಅಬಬ (ಕಿ). ಅಬಬಾ (ಜಾನಕೋ. ೧೨). ಅಜಾ 
(ಸ್ಯಾಂಡರ್‌). ಅಬ್ಬಬ್ಬಾ : ಅಬ್ಬಬ್ಬಾ ಏನು ಬಿಸಿಯಪ್ಪ ಇದು (ರೂಢಿ). 
ಅಬ್ಬಾ: ಅಬ್ಬಾ ಏನು ಶಬ್ದ (ರೂಢಿ). [?. / ತುಳು. ಅಬಾ, ಅಪಾ] 
ಅಬ್ಬಗೆ (ನಾ). ಆರೀತಿ; ಆಬಗೆ: ಎಲೊ ಸ್ವಾಮಿ ಕುರಿವಂದು ಕೊಬ್ಬಲು 
ಕುರುಬಂಗೆ ಲಾಭವೆಂಬ ಅಬ್ಬಗೆ ಹಾಗೊ ಏನೊ ನಿರ್ಧರ ಮಾಡಲರಿಯೆ 
(ಮೋಕ್ಷದೀ. ೧೯೯). [ಅದು + ಬಗೆ] 
ಅಬ್ಬಬ್ಬಾ "ಅಬ್ಬ ನೋ. 


ಅಬ್ಬರ 


ಅಬ್ಬರ,, ಅಬ್ಬರು (ನಾ). ೧. ಆರ್ಭಟ; ಗಟ್ಟಿಯಾದ ಕೂಗು; 
ರಭಸವುಳ್ಳ ಧ್ವನಿ: ಘುರುಘುರಿಸಲ್‌ ಘೋರಘೋಣವಿವರಂ ಕಿಳಿ 
ರಬ್ಬರದಿಂ ತೀವಿದುದಾಶಾಂತರಮಂ ಜವದಿಂಡೆ ಗರುಡನಂತರ್ಜಿಪವೋಲ್‌ 
(ಉದಂಪೂ. ೪೫೨) ; ಘುಳುಘುಳಿಸುವ ಪೀರವೃಂದದ ಘುಡುಘಂಡಿಸುವ 


೩೧ಡಿ 


ಅಬ್ಬಾಗಿಲು 


ಅಬ್ಬರಮೋಲಸು (ಕ್ರಿ). ಗಟ್ಟಿಯಾಗಿ ಧ್ವನಿಮಾಡು ; ಆರ್ಭಟ 
ಮಾಡು: ಬಿಲುಗಳನೇಆಕಸಿದರೆಡಬಲದಲಬ್ಬರಡೋಟಿಸುತ ನಡೆತಂದರ 
ಡನಿಯಲೊಂದು ಯೋಜನವ (ತೊರರಾ. ೩-೧೨-೧೪). 
[ಅಬ್ಬರ] * ತೋಆಕಿಸು] 


ಡೌಡೆಯ ಕೋಳಾಹಳದಬ್ಬರಮುಬ್ಬರಮಾಗೆ (ಗಿಂಕ. ಒ-೫೫ ವ); ತುದಿ | 5| ಅಬ್ಬರಬಡಕೆ (ನಾ). ಯಾ ವಾಗ ಲೂ ಅಬ್ಬರಮಾಡುವ ಸ್ವಭಾವ 


ಬೆರಳ ತುಟಯಬ್ಬರಕೆ ಗಜ ಬೆದಜ್‌ . . , ಹೊಕ್ಕನಿವರೊಡ್ಡಿನಲಿ ಕಲಿಭೀಮ 
(ಕುವ್ಯಾಕ. ೨-೧೪) ; ಜೀಯ ನೀ ಬೆಸಸೆಂಬ ಜೋದರಬ್ಬರಗಳೊಪ್ಪಿದುವು 
(ಕಂನವಿ. ೮-೪೧); ಅವನ ಅಬ್ಬರ ಹೇಳತೀರದು (ರೂಢಿ). ೨. ಅಕಿ 
ಶಯ ; ಹೆಚ್ಚಿಗೆ: “ಇರದುಬಟ್ಟೆ ಯಬ್ಬರಮಣಿಯರ ನೆಜಕೆಮಾಂಟಿನ್ನಲತಿ 


ಶಯಾರ್ಥಂ” (ಕನಿಕಂ. ೧೨೦); ಬಗೆಯೆ ನಿಮ್ಮಡಿಗಳ್ಗೆ ದೂರವಪ್ಪೆಂ ದೇವ |10 


ಕಾಮದ [ಪಾಠಾಂ. ದು]ಬ್ಬರವಲ್ಲಿ ಕೋಪದಬ್ಬರ [ಪಾಠಾಂ. ದುಬ್ಬಟ್ಟಿ] 
ವಲ್ಲಿ (ನಂಬಿರ. ೧-೬೧) ; ಲೇಸು ಲೇಸಬ್ಬರದ ಬಿರುದಿನ ಧರ್ಮನಿಷ್ಮರು 
ಪಾಂಡುಸುತರೆಂದ (ಕುವ್ಯಾದ್ರೋ. ೧೪-೧೪) ; ಒತ್ತಬರದಾಹವದ ಸೈನಿಕ 
ದತ್ತಣಿತ್ತಣ ಬೊಬ್ಬೆಯಬ್ಬರವೆತ್ತುತಿರ್ದುದು ಕಮಲಣಾಂಡ ಕಟಾಹ 


ಖರ್ಪರವ (ತೊರರಾ. ೬-೧೮-೧೧). ೩. ಪರಾಕ್ರಮ: “ಅದಟಬ್ಬರ ಪರಾ | 15 


ಕ್ರಮಕ್ಕೆ » (ಕಶರ. ಆ). ೪. ಅಧಿಕಾರದ ದರ್ಪ. (ಉಕ). ಅಬ್ಬರು: 
೧. ಗೊಂಬೆಗಿಟ್ಟ ಬೆಲ್ಲ ತಂದುಕೊಡಲು ಪುಟ್ಟ ವಾಸು ಎಂಥ ಅಬ್ಬರು; 
ಒಳಗೆ ಎಂಥ ಅಬ್ಬರು (ತುಂಟಪ. ೩೩). 

ಅಬ್ಬರಂಬರಿ ಎ ಆರ್ಭಟವಾಗು ; ಗದ್ದಲವಾಗು : ಪುರದೊಳಗಬ್ಬ 


ರಂಬರಿಯೆ ತಾನದನಾಲಿಸಿ ಸತ್ಯ ಭಾಮೆಯೀ ಸರಭಸಮೇನೆನಲೈ(ಮಹಾನೇ. 20 


೭-೩೩). ಅಬ್ಬರಗೂಡು ಎ ಆರ್ಭಟದಿಂದ ಕೂಡು: ಕೊಂಬು ಕಾಹಳೆ 
ರಾಯಭೇರಿ ಬುರುಗು ಬಲುದೊಂಬುಳಿಯಬ್ಬರಗೂಡಿ(ಕಂನವಿ.೧೫-೨೩). 
ಅಬ್ಬರಮಾಡು - ಆರ್ಭಟಮಾಡು : ಎಲ್ಲರ ಇದಿರಿನಲ್ಲೂ ಅಬ್ಬರಮಾಡಿ 
ಅಳುತ್ತಾಳೆ (ಹೊಸಕ್ರಿ. ೧೯೬). 
[< ಸಂ. ಅರ್ಭಟ? / ತುಳು. ಅಬ್ಬರ ಜಂಭ, ದರ್ಪ; ತೆಲು. 
ಅಬ್ಬರ - ಅಪಾರ, ಅಮಿತ] 
ಅಬ್ಬರ (ನಾ). ಆಕಾಶ : ಮತ್ತಿಬ್ಬರವನಿಗಂಜಿ ಅಬ್ಬರದಲಾವಾಗ ಸುಳಿ 
ವರು (ಲಕ್ಷ್ಮೀಶೋ. ೨೬). [ಆ ಸಂ. ಅಭ) \ 
ಅಬ್ಬರಂಗೆಯ್‌ (ಕ್ರಿ). ಅಬ್ಬರಿಸು; ಆರ್ಭಟಿಮಾಡು: ಆಗಳಾ 


[ 


ದವನು: "ಕೆಲವರು ಪ್ರಕೃತಿಯ ಗುಣ? ಎನ್ನುತ್ತಿದ್ದರು, ಪಿತ್ತದ ಪರಿ 
ಣಾಮವೆಂದರು, ಆಬ್ಬರಬಡಕನೆಂದರು (ಸೆಶೂರ. ೮೩). 
[ಅಬ್ಬರ * ಬಡಕ (೮ ಬಡಿಕ)] 
ಅಬ್ಬರಿಗ (ನಾ). ಆರ್ಭಟ ಮಾಡುವವನು; ಆಡಂಬರಕಾರ: 
ದೊರೆಯೊಡನೆ ತಲೆಯೊತ್ತಿ ಮುರಿದಬ್ಬರಿಗನುಬ್ಬಿದ ಸಮರದಲಿ ನಿಬ್ಬರದ 
ಬೆಆಗಿನೊಳಿದ್ದರೈ (ಕುವ್ಯಾಕ. ೨೦-೩). [ಅಬ್ಬರ + -ಇಗ] 
ಅಬ್ಬರಿಸ್ಸು (ಕ್ರಿ). ೧. ಗಟ್ಟಿಯಾಗಿ ಧ್ವನಿಮಾಡು; ಆರ್ಭಟಸು ; 
ಗರ್ಜಿಸು : ಕೆಖಂದನಿವನೆನ್ನ ತಂಡೆಯನೆಂದಬ್ಬರಿಸಲೈ ಕೇಳ್ದು ನರಪತಿ 
ಯವನಂ ಬಂಧಿಸಿ (ಧರ್ಮಪ. ೩-೧೨); ವಾಯುಸುತನಬ್ಬರಿಸೆ ಗಾಳಿಯ 
ಘಾಯ ಮೇಘದ ಮೇಲೆ ಬಿದ್ದವೊಲಾಯಿತು (ಕುವ್ಯಾದ್ರೋ. ೧೩-೨೯) ; 
ಮೇಲೆ ಮೇಲಬ್ಬರಿಸಿದವು ನಿಸ್ಸಾಳತತಿ (ತೊ ರರಾ. ೬-೫-೮೫); ಬದ್ಧ 
ಭ್ರುಕುಟಿತರಾಗಿ ಮಾಸ್ತರರು ಅಬ್ಬರಿಸಿ ಹೇಳಿದರು (ರಂಗರೋ. ೪). 
[ಅಬ್ಬರ + -ಇಸ್ಕು] 
ಅಬ್ಬರಿಸ್ಕು (ಕ್ರಿ). ಆವರಿಸು; ಹರಡು; ವ್ಯಾಪಿಸು : ನೆಲನನಬ್ಬರಿಸುವ 
ಸಭಾಕಳಕಳದ ಮೊರೆಯನು ತಿಳಿವ ಪರಿವೆಗ್ಗಳದ ಪಾಯವಧಾರು ಮಸಗಿ 
ದುದೊಂದು ಥಟ್ಟನಲಿ (ಕುವ್ಯಾಆ. ೭-೨೫) ; ಅಬ್ಬರಿಸಿತವರಿಗಂ ಮೇಲೆ 
ಕೃಷ್ಣನ ಮಾಯೆ (ತುರಂಗ. ೮೮-೫). [ಅಬ್ಬರ್ಯ + -ಇಸ್ಕು] 
ಅಬ್ಬರು "ಅಬ್ಬರ? ನೋ. 
ಅಬ್ಬಲಿಗೆ "ಅಬ್ಬೊಲಿಗೆ' ನೋ. 


25 ಅಬ್ಬಲಿಗೆ "ಅಬ್ಬೊಲಿಗೆ' ನೋ. 


ಅಬ್ಬಲೂರು (ನಾ). ಒಂದು ಊರಿನ ಹೆಸರು : ಸೋಮನಾಥದೇವರ್ಬೆ 
ಸಸಿದಂದೇಕಾಂತದ ರಾಮಯ್ಯನಬ್ಬಲೂರ ಬ್ರಹ್ಮೇಶ್ವರ ಸ್ಥಾನದೊಳು 
ನಿಸ್ತೃಹವೃತ್ತಿಯಿಂದಯಿರೆ (ಎಇ. ೪, ೨೪೭-೩೩; ಸು. 1200). 
[ಅಬ್ಬಲ್‌ ? + ಊರು] 


ಕೊಳನಂ ಬಳಸಿ ಬಂದು ನಿರ್ಭರಮಾಗಿ ಬೊಬ್ಬಿಆದಬ್ಬರಂ [ಪಾಠಾಂ. |30 ಅಬ್ಬವ್ವೆ (ನಾ). ಒಬ್ಬಾಕೆಯ ಹೆಸರು : ಮಾಧವಯ್ಯ ದಣ್ಣಾಯಕರು 


ದಾರ್ಮಭರಂ]ಗೆಯ್ದು (ಗದಾಯು. ೭-೧ ವ). 
[ಅಬ್ಬರ] * ಗೆಯ್‌ (ಆ ಕೆಯ್‌,)] 
ಅಬ್ಬರಣೆ (ನಾ). ಗಟ್ಟಿಯಾದ ಕೂಗು; ಗದ್ದಲ; ಆರ್ಭಟ: ತೊಅಲ್ಪ 
ಭಟರ್ಕಳಬ್ಬರಣೆ ಕುಂಜರೆ ಬೃಂಹಿತಮಶ್ವಹೇಷಿತಂ - . ೬ ಹಿವಿಗೆಯ್ದರಲ್‌ 
(ದಶಕು. ೫-೧೯); ಓಲ ಗದೊಳಬ್ಬ ರಣೆ ಮಸಗಿತು ಕದಡಿತಾಸ್ಥಾನ 
(ಕುವ್ಯಾಉ. ೪-೪೦) ; ನಿಆನಿಳಿಲು ನಿಟಲೆಂಬಬ್ಬರಣೆ ಗಬ್ಬರಿಸೆ ದಿಗುತಟವ 
(ತೊರರಾ. ೧-೧೫-೪೧) ; “ಸ್ವತಂತ್ರರು, ನಾವು ಸ್ವತಂತ್ರರು” ಎಂಬ; 
ಅಬ್ಬರಣೆಯು ದುರ್ಗದಲ್ಲಿಲ್ಲ ಮೊಳಗಿತು( ಫಾಟಮು. ೪೧). ಅಬ್ಬರ ಹೋ. 
[ಅಬ್ಬರ] ? * -ಅಣೈೆ) 


95 (Aa. 1X-i, ೪೮-೫ ; 900). 


ಶ್ವಶುಕೇಶ್ರೀ ಅಬ್ಬವ್ವೈಯರು (ಎಕ. ೪, ಹಾಸನ. ೬೧-೩೪ ; 1216). 
(ಅಬ್ಬ, (ಆ ಅಬ್ಬೆ) * ಅವ್ವೆ] 
ಅಬ್ಬಸವ (ನಾ). (2): ಬಣ್ಣರಸರಾ ಕೊಟ್ಟುದು ಆಣ್ಮಾರ್ಥಿಗಳ ಅಬ್ಬ 
ಸವ ಧರ್ಮ್ಮಭಟಾರರ್ಗ್ಗೆ ಮಹಾಜನ ಪ್ರಜೆಯಾ ಸನ್ಮತದೆ ಕೊಟ್ಟಿದು 
(?) 
ಅಬ್ಬಳಕೆ (ನಾ). ಅಭ್ಯಾಸ; ಚಟ: ಅಭ್ರಮಿ ಶಿವೈಕೃನೊರ್ವ ಅಬ್ಬಳಕೆ 
ಯಿಂದ ಜೂಜಾಡಿ ಸೋಲುತ ಗೆಲುತ ದುರ್ಬೆಸನವ್ಯಾ ಪ್ತಿಯೊಳು ಪಕ್ಕಾಗಿ 
(ಸಿಂಗಿರಾ. ೯-೨೦, ೨೧). [ಅದು * ಬಳಕೆ.?] 
ಅಬ್ಬಳಿಕೆ (ನಾ). ಓಕರಿಕೆ; ವಾಂತಿ (ದಕ. 8). [ಆ ಉಬ್ಬಳಿಕೆ] 


ಅಬ್ಬರತಾಳ (ನಾ). ರಭಸ; ಬಿರುಸು: ಅವನ ಸುದೈವಕ್ಕೆ ಅದೇ ನಾಲ್ಕು | 4 ಅಬ್ಬಳಿಗೆ (ನಾ). ಒಂದು ನಾಡಿನ ಹೆಸರು: ಅಬ್ಬಳಿಗನಾಡೊಳಗಣ 


ಕ 
ದಿನಗಳಲ್ಲಿ ಮಳೆಯ ಅಬ್ಬರತಾಳ ತಗ್ಗಿತು (ಸ್ಪಪ್ನಹೊ. ೯೪). 


[ಅಬ್ಬರ] * ತಾಳ (ಇ ತಾಲ)] 
ಅಬ್ಬರತುಬ್ಬರ (ನಾ). “ಕ್ಷುಬ್ಬ, ಮೇಲೆ ಕೆಳೆಗೆ” (ಜೀವಲ. ಕೋಶ); | 
ಒಬ್ಬರನ ಕಂಡರ ಒಬ್ಬರ ಮನಸು ಅಬ್ಬರತುಬ್ಬರ ಆಗತೈತಿ. ಇಬ್ಬರ 
ಕೂಡಿ ಬದುಕಿನ ಹಬ್ಬ ಮಾಡಿಲ್ಲ ಭರಪೂರಾ (ಜೀವಲ. ೪೩). 


[ಅಬ್ಬರ್ಯ * ತುಬ್ಬರೃ] | 


ವಾಸುದೇವನಹಳ್ಳಿ (ಎಕ. ೪, ಹಾಸನ. ೪೦-೧೧; 1663). [1] 

ಅಬ್ಬಾ, "ಅಬ್ಬೆ' ನೋ. 

ಅಬ್ಬಾ "ಅಬ್ಬ' ನೋ. 

ಅಬ್ಬಾಗಿಲು (ನಾ). ಒಂದು ಊರಿನ ಹೆಸರು (?): ಮಾವಿನಹಳ್ಳಿಯ 
ಹಾರು ಅಬ್ಬಾಗಿಲ ತ್ರಿಸಂಧಿಯ ಲೊಕ್ಕಿಯ ಪಡುವ ನೆಟ್ಟ ಕರಿಯ ಕಲ್ಲು 
(ಎಕ. 111, ತಿರುಮ. ೬೪-೮೭ ; 1397). [?+* ಬಾಗಿಲು ( ಬಾಗಿಲ್‌)] 


ಅಚ್ಚಿ, 

ಅಬ್ಬಿ, "ಅರ್ಬಿ' ನೋ. 

: ದೇವರ ದಾಸಯ್ಯನ ಅಬ್ಬಿ ಗಳ್‌ ಚಾತುರ್ವ್ವರ್ಜ್ಜ 
ಶ್ರವಣ ಸಂಘಕಾಧಾರರಪ್ಪ ಚಾಮಕಬ್ಬೆ ಗಳ ನಿಸಿಧಿಗೆ (ಎಕ. ೩೪, ಹೊಳೆನ. 
೬೭-೬; 850). ([?) 

ಅಬ್ಬಿ ಮೊಲಕ (ನಾ). ಒಂದು ಊರಿನ ಹೆಸರು: ನಿಡುಗುಂದ ಹಳ್ಳಿ 
ಗಳು ಸಹಿತ ಅಬ್ಬಿದೊಆತೆ ತಗ ಕೆನಾಡೆರಡು ಹಸುಡೆಗಳು ಹಳ್ಳಿ ಸಹಿತ 
(ಎಕ. ೪, ಬೇಲೂರು. ೭೧-೨೩೩ ; 1117). 

[ಅಬ್ಬಿ, (ಆ ಅರ್ಬಿ) * ತೊಲೆ) 

ಅಬ್ಬು, (ಕ್ರಿ). ೧. ಶಕ್ಕವಾಗು; ಸಾಧ್ಯವಾಗು ; ನಿಲುಕು: ಕರಣ 
ದವರುಸುರಲಮ್ಮರು ದೇವಲಿಪಿ ನರರ್ಗಬ್ಬ [ಪಾಠಾಂ. ವ್ಯ ರ್ವ]ದೆಂತೆಸ 
ಗುವೈ ನೀನಿದಕ್ಕನುಮಾನವೇನು (ಸಿಂಗಿರಾ. ೭-೧೫) ; ಉಸುರಬಾರದ 
ಮಂತ್ರ ಊಹೆಗಬ್ಬದ ತಂತ್ರ ಮಿಸುಕ ಬಾರದ ಜಸಂ ಮಿಸುಗಲಾರದ ಹಸಂ 
(ವೆಂಕಾರಾ. ೪-೯-೨೫) ; ಈರ್ಬಗೆ ಕಾರ್ಯದಲ್ಲಿ ನಿನ್ನ ನಿನ್ನವರ ಯತ್ನ 
ಆಬ್ಬಿತೇನೊ ನೋಡು ಗುಣಿಸಿ ಎಣಿಸಿ (ನಿ ಸಾಸು. ೮೮-೧)- ೨. ಸಿಕ್ಕು; 
ದಕ್ಕು; ಒಳಪಡು: ಕೃತಸುಕೃತಪರಿಪಾಕಫಲರೂಪ ರಾಮಮೂರು 
ಶಿಯು ನಮಗಬ್ಬಿದುದು (ವೆ ಕಾರಾ. ೪-೧೩-೨೭); ಕೈಗಬ್ಬಿದಾ ಕುಸು 
ಮಗಳ ಬಾಣವೆಂದೊಡವಾನೂ (ಶ್ರೀಕೃಪಾ. ೫೮) ; ಮನಸು ಹಬ್ಬಿಸಿ ನಿನ್ನ 
ಪಾದದಲಿ ರತಿಯಿಡಿಸಿ ಅಬ್ಬಿದ ಜ್ಞಾನದಲ್ಲಿ ಪೊರೆಯೆಂದೆನೊ (ಮೋಕ್ಷದೀ. 
೧೯೯) ; ಬೇಡವೆಂಬೆವು? ಏನು ಫಲ? ಜನ ನಮ್ಮ ಅಂಕೆಗೆ ಅಬ್ಬರು 


೩೪ 


(ಮೂಕಮ. ೮). ೩. ಆಶ್ರಯಿಸು; ಅವಲಂಬಿಸು : ಅಬ್ದಪಾಣಿ ನಮ್ಮ |20 


ವಿಜಯ ವಿಠ್ಮಲರೇಯ ಅಬ್ಬಿದವರಿಗೆ ಪ್ರಾರಬ್ಧ ತೀರಿಸಿಬಿಡುವೆ'( ಮೋಕ್ಷದೀ. 
೫೭); ನೀರಬೊಬ್ಬುಳಿ ತೆರನಂತೆ ದೇಹಸಿದ್ಧ ಅಬ್ಬಿದನತಿಸ್ಮರಣೆ ಮಾಡಿ 
ಮುಕುತಿಗೈವ ನಿಬ್ಬಣದವಕೊಡನೆ ಇಪ್ಪನು (ಮೋಕ್ಷದೀ. ೬೮). ೪. ತಿನ್ನು; 
ಭಕ್ಷಿಸು(?): ಮಬ್ಬುಮೋಹಿಸಿತೆಲ್ಲರಂ ಮನಕೆ ಬಂದ ಪರಿ ಅಬ್ಬಿದರು ಭಕ್ಷ್ಯ 
ಭೋಜ್ಯಂಗಳಂ ಮೃಷ್ಟಾನ್ನಶಾಖಂಗಳಂ ಸವಿದರು (ತುರಂಗ. ಆ೮-೫). 
೫. ನೀಗು ; ಹೋಗಲಾಡಿಸು : ನಮಗೈತಂದ ಕಷ್ಟಗಳಾ ಅಬ್ಬಿದವ 
ರಾರಿಲ್ಲ ಮನೆಯೊಳು ಹಬ್ಬಗೈವಾಗಿರುವ ಸತ್ವಗಳುಬ್ಬಿತೋರುವರವನಿಪತಿ 
ಕೇಳೆಂದಳಿಂದುಮುಖಿ (ಜಿನಭಾ. ೪೯-೨೦). ([-ತೆಲು. ಅಬ್ಬು] 
ಅಬ್ಬುಧಿ "ಅಬುಧಿ? ನೋ. 


25 


ಅಬ್ಬೂಜಿ, (ನಾ). ೧. ಮಸಿ; ಕಾಡಿಗೆ. ೨. ಬೂಜು; ಬೂಷ್ಟು. [?]|30 


ಅಬ್ಬೂ ಜೈ (ನಾ). ಜೇಡರಹುಳು (ಸ್ಯಾಂಡರ್‌). 
ಅಬ್ಬೂ ಜಿಗೂಡು - ಜೇಡರಹುಳುವಿನ ಗೂಡು (ಸ್ಕಾಂಡರ್‌). [7] 
ಅಬ್ಬೈ, ಅಬೆ, ಅಬ್ಬ ಅಬ್ಬಾ, (ನಾ). ೧. ತಾಯಿ; ಅಮ್ಮ: ಚೈಯ್ವೊ 
ರಬ್ಬೆಯ ಆಟ್ಮನ್‌ (ಎಕ. ೫11, ತುಮಕೂ. ೯೩-೧೯; 780) ; [ಕೊನ್ನೋ | 


ನವ]ನ್ರಮ್ಮಬ್ಬೆಯುನ್ತಂಗೆಯುವು ೬ * * ಮಾಡಿಕೊಣ್ಣೋ[0] (ಸೌಇಇ, 155 


21-1೬೩-೨೮; 897); ಪುರಂದರನರಸಿಯಯಂದುದಲೆನಗಚ್ಚೆಯೇ | 
ತೊದಳ್‌ ನುಡಿಯದೆ ಪೋಗು (ಪಂಪಭಾ. ೮-೨೯); ಗಂಗನಬ್ಬೆಯು 
ನಂದಯಕಶೆಯಿವಸಾರೆನುತ ಕಾಯ್ದುಪಿಂಗದೊದೆದೊಡೆ (ಸಾಳ್ವ ಭಾ. 
೧೦-೭೩) ; ಅಬ್ಬೆಗೆ ಮಗ ಬೇಡವೆಂದರೆ ಅಜ್ಜಿಗೆ ಮೊಮ್ಮಗನೇಕೆ 
(ನಾಡೋಜ. ೨೯೧). ೨. ಹೆಂಗಸರ ಹೆಸರಿನ ಕೊನೆಯಲ್ಲಿ (ಅಕ್ಕ, 
ಅವ್ವ, ಎಂಬಂತೆ) ಸೇರುವ ಮಾತು: ಮಗಳ್‌ ತೊಣ್ಣಬ್ಬೆಯು 
(ಎಕ. 1%, ಬೆಂಗಳೂ. ೮೮-೩; 900) ; ಕುಮುದಬ್ಬೆಯ ದೇಗುಲದಿಂ 
ಬಡಗ ಪೋಗಿ (ಇಆ. XVIII, ೩೧೧-೧೮೩ ; 1100 7); ಗುಣೈಕಾಸ್ಪದೆ 
ಸುಗ್ಗಿಯಬ್ಬೆ (ಕಾವ್ಯಾವ. ೧೬೧). ಅಬ್ಬೆಗಳ್‌ (ಬಹುವ) ; ಅಯ್ಯಂಗಳ್‌ | 
ಆಬ್ಬೆಗಳ್‌ (ಭಾಷಾಭೂ. ೩೪೨ ಉದಾ). ಅಬೆ: ೨. ಎಲೆಗೆ ಕುಂದಬೆ | 
ಸಲದಿವಸದಿಂದಂ ನಿನ್ನಂ ಕಂಡೆನಿಲ್ಲ (ವಡ್ಡಾರಾ. ೪೪-೮) ; ಬಿದ್ದಿಯಬೆ 


40 


45 


ಅಬ್ರಹ್ಮಣ್ಯ 


ಮುದಕಿ ನೀ ದಿನ ಹೋದಾಕಿ ಬಲು ಜೋಕಿ (ಶರೀಫ. ೩೩). ಅಬ್ಬ, 
ಪೆಂಡಿರಕೆಯ್ಯೊಳ ನಿಲಲಜಕಿವರೆ ಪೇಟ್‌ಮಬ್ಬ [ಪಾಠಾಂ. ಬ್ಬೆ] ಗಂಡ 
ವಿಮುಕ್ತರ್‌ (ಆರ್ಧನೇ. ೧-೯೨); ನಗುತ ನಲವಿಂದ ಕೆಲಕೆ ಹಾರವ 
ನೂಂಕಿ ಮೊಗನೋಡುತಬ್ಬಬ್ಬ ([ಪಾಠಾಂ. ತಿವ್ವವ್ವ] ಯೆನುತ ತೆಗೆದು 
ಮೇಲುದ ಮೊಲೆಯುಂಬೆಳೆವರೆಯದ ಮಗನ ನಾನೆಂದು ನೋಡುವೆನು 
(ಕುರಾಸಾಂ. ೭-೬೬). ಅಬ್ಬಾ : ಅಬ್ಬಾ ನೀನೊರ್ವಳೆಯೆ ಪೆಆರಾರು 
ಮಿಲ್ಲಿಂತುರಿಸಿಯರ್ಕಳ್ಳಿ ನಿಲಲಾಗದೆಂದು ಪೇಟ್ದು (ವಡ್ಡಾ ರಾ. ೮೯-೧೪); 
ಅಬ್ಬಾ ಪೇಟಕೀಪುರಕ್ಕೆ ಪೆಸರಾವುದಿದರ್ಕಧಿಪತಿ ಯಾರೆಂಬುದುಂ 
(ಪಂರಾಮಾ. ೭-೧೩೫ ವ). ' [ ಸೆಂ. ಅಂಬಾ?. / ತುಳು. ಅಪ್ಪೆ) 
ಅಬ್ಬೆ (ನಾ). ಸದರ; ಹಗುರ: ಸರಕಾರದ ಉದ್ಯೋಗಸ್ಥರ ಅನಿನೇಕ 
ದಿಂದಲೂ ಅವರ ದುರಾಸೆಯಿಂದಲೂ ಇಂಥ ಅನಾಹುತ ನಡೆಯಿತೆಂದು 
ಎದುರೆದುರಿಗೆ ಜನರೆಲ್ಲ ಆಡಿಕೊಳ್ಳುವ ಮಟ್ಟಗೆ ಅಧಿಕಾರಿಗಳ ಬಾಳು 
ಅಬ್ಬೆ ಯಾಯಿತು (ಮಾಮರಾ. ೨೭); ಅಪರಾಧ ಮಾಡಿದವನೆಂದು ತಿಳಿಯ 
ಬಂದಮೇಲೆ ವಿಚಾರಣೆ ಮಾಡದೆ ಬಿಡುವುದು ರಾಜಧರ್ಮವಲ್ಲ ಮತ್ತು 
ಪ್ರಜೆಗಳಲ್ಲಿ ಅಬ್ಬೆಯಾಗುವುದು (ಅದೂಟ. ೧೭೮). (2) 
ಅಬ್ಬೈ (ನಾ). ಒಂದು ಜಾತಿಯ ಹುಳು: ಅಬ್ಬೆ ಕಡಿದರೆ ಹೆಬ್ಬಾಗಿಲ 
ತನಕ ಸುದ್ದಿ ಹೋಗದು (ಕನ್ನಗಾ. ೭). ([?) 
ಅಬ್ಬ (ನಾ). ಒಂದು ಜಾತಿಯ ಗಿಡ; ಪಾಚಿಯ ಗಿಡ; ಗಲಗು: 
“ವೇತಸಃ ರತಃ ಅಭ ಪುಪ್ಪಃ ವಿದುಳಃ ಶೀತಃ ವಾನೀರಃ ವಂಜುಲಃ- ಈ ೭ 
ಅಬ್ಬೆಯಮರ ೫ (ನಾಚಿರಾ. ೧೦೬) ; ಅಬ್ಬೆ ಬೇರು ; ಹಿಪ್ಪಲಿ ಇವರ ಕಸಾ 
ಯನ ತುಪ್ರವೆರಸಿ ಕೊಡಿಸಲು ತಾಪ... ಶೋಫೆ... ಪರಿಹರ (ನೈದ್ಯಸಾ. 
೩೫೨). "ಹಬ್ಬೆ? ಪರಾ. (ದೇ. ?) 
ಅಬ್ಬೆಸ (ನಾ). ಅಭ್ಯಾಸ (ಕಿ). 
[5-1 ತೆಲು, ತುಳು. ಅಬ್ಬೇಸ; ಅಚ್ಬೆಸ. ಆ ಸಂ. ಅಭ್ಯಾಸ.) 
ಅಬ್ಬೇಪಾರಿ (ನಾ). ೧. ಕೆಲಸವಿಲ್ಲದವನು. ೨. ದಿಕ್ಕಿಲ್ಲದವನು ; 
ಗತಿಗೆಟ್ಟಿವನು: ಶುದ್ಧ ವೈದಿಕಮನೆತನದವರು, ಸಭ್ಯರು, 
ಸದ್ಗೃಹಸ್ಥರು - ಇವರಿಗೆ ಈ ಅಟಿ ಏಕೆ? ತನ್ನಂಥ ಅಬ್ಬೇಪಾರಿಯಾದರೆ 
ಆ ಮಾತು ಬೇರೆ (ಅನಾಥೆ. ೧೫೦), ಬೇಕಾದ ಅಬ್ಬೇಪಾರಿ ಬರಲಿ; 
ಗಾದಿ ಮೇಲೆ ಕೂಡಲಿ ರಾಜ ಅಂತ ನಡಸಲಿ (ಚಿಕರಾ. ೪೮೬). 
[ಆ ಸಂ. ಅವ್ಯಾಪಾರಿನ್‌] 
ಅಬ್ಬೊಲಿಗೆ, ಅಬ್ಬಲಿಗ, ಅಬ್ಬಲಿಗೆ (ನಾ). ಒಂದು ಗಿಡದ ಹೆಸರು; 
ಕನಕಾಂಬರದ ಗಿಡ (ಮೈಡಔಗಿ. ೨೫-೪೭೧). ಅಬ್ಬಲಿಗ: (ಕರಾ). 
ಅಬ್ಬಲಿಗನ ಹೂವು ನಾಲ್ಕಾರು ದಿನ ಬಾಡಿಹೋಗೋದಿಲ್ಲ (ರೂಢಿ). 
ಅಬ್ಬಲಿಗೆ : ಅಬ್ಬಲಿಗೆ ನನ್ನ ಮೆಚ್ಚಿಗೆಯ ಹೂವು (ಆಬೋಲೀ. ೧). 
[?. / ಮರಾ. ಅಬೋಲಿ] 
ಅಬ್ರಹ್ಮೆಣ್ಯ (ನಾ). ೧. ಬ್ರಾಹ್ಮಣನ ವಿಷಯದಲ್ಲಿ ಉಚಿತವಲ್ಲದ್ದು; 
ಬ್ರಾಹ್ಮಣನ ವಿಷಯದಲ್ಲಿ ನಡೆಯುವ ಅನ್ಯಾಯ, ಕೇಡು: 
* ಬ್ರಹ್ಮಣ್ಯಂ, ಅವಧ್ಯಂ - ಈ ೨ ಬ್ರಾಹ್ಮಣಿಕೆ(ಗೆ) ಹೊಲ್ಲಕೆಯ್ವುದು ? 
(ಹಲಾಯು. ೬೭-೨೫೨) ; ಸೋಮಶರ್ಮಭಟ್ಟಿಂ ಪಿರಿದೊಂದು ತೊವಲಂ 
ಪಿಡಿದಬ್ರಹ್ಮಣ್ಯಂ ಭೋ ಅಬ್ರ ಹ್ಮಣ್ಯ ೦ ಭೋ ಎಂದಟುತ್ತಂ... 
ಅರಮನೆಗೆ ಪೋಗಿ (ವಡ್ಡಾರಾ. ೨೩-೨). ೨. ಕೊಲ್ಲಕೂಡದು ಎಂಬ 
ಮಾತು; ಹಿಂಸೆ ಕೊಡಕೂಡದು ಎಂಬ ಮಾತು: ಈಯಲಿಜಕಿ 
ಯಲ್‌ ಶರಣ್ಬುಗೆ ಕಾಯಲ್‌ ಕ್ಷತ್ರಿಯರೆ ಬಲ್ಲರಬ್ರಹ್ಮಣ್ಯಂ [ಪಾಠಾಂ. 
ರಲ್ಲದೆ ಬ್ರಹ್ಮರ್‌ ; ರಾಬ್ರಹ್ಮಣ್ಯಂ] ಭೋಯೆನಲುಂ ಬ್ರಾಹ್ಮಣರವಿ[ಧಾ] 
ಯೆನಲುಂ ಬಲ್ಲರಿಜಿಯಲವರೆತ್ತಅರಿವರ್‌ (ಗದಾಸಂ. ೩-೩) ; ಈಯೆಡೆ 
ಯಿಂ ಪೋಗೆಲೆ ಪಾರ್ವಾಯೆನೆ ತಲ್ಲಣಿಸಿ ಪಾರ್ವನಬ್ರಾ£ಬ್ರ3 ಹ್ಮಣ್ಯಂ 


ಅಬ್ರು 


ಭೋಯೆಂದು ಪುಯ್ಯಲಿಡುತುಂ ಬಾಯಂ ಬಿಡುತಂ ನೃಪೇಂದ್ರಸಭೆಯಂ 


ಪೊಕ್ಕಂ (ಸುಕುಮಾ. ೭-೪೧) ; ಅವ್ರತಿಕೆಂಗೆಜಗದ ವೀರವ್ರತಮಂ ಕೇಳ್ದು 


ಹರ್ಷಮಂ ತಾಳ್ಮದ ನಿನ್ನಬ್ರಹ್ಮಣ್ಯಂ ಬರಿಯ ಜನಪ್ರೀಡಾಕರಮದಂ 
ವಿಚಾರಿಸವೇಡಾ (ಪಂರಾಮಾ.೭-೫೧). ೩, (ಬ್ರಾಹ್ಮಣನಿಗೆ) ಅನ್ಯಾಯ 
ನಡೆದಿದೆ ಅನ್ಯಾಯ ನಡೆದಿದೆ ಕಾಪಾಡಿ ಕಾಪಾಡಿ ಎಂಬರ್ಥದಲ್ಲಿ 
ಉದ್ವೇಗಪೂರ್ಣವಾದ ಉದ್ದಾರ: ಘಟಾಲನೆ ಬರ್ಪನ್ನಂ ಕಂಡಲ 
ಲಿರ್ಮಡಿಯಾಗೆ ಪತ್ತಿ ಕೆಳೆಯನ ಕೊರಲಂ ಪಳವಿಸಿ ಕನಿಂಜಲಂ ಬಾಯಲಿ 
ದಬ್ರಹ್ಮಣ್ಯಮೆಂದು ಬಿಡೆ ಪುಯ್ಕಲ್ಟಲ್‌ (ಕಾದಂಪೂ. ೯೧೮). [ಸಂ.] 

ಅಬ್ರು "ಆಬರು? ನೋ. 

ಅಬ್ರುದಾರ (ನಾ). ಮರ್ಯಾದಸ್ಥ ; ಗೌರವಕ್ಕೆ ಪಾತ್ರ : ಪ್ರೇಮಚಂದ 
ದೊಡಮನುಷ್ಯ ಅದಾವ್‌ ಬಹಳ ಅಬ್ರುದಾರ ಆದಾವ್‌ (ಮೋಹಿನೀ. ೫೯). 

[ಅಬ್ರು (ಆ ಅಬರು) * -ದಾರ್ಕ] 

ಅಬ್ರೂಗೇಡಿ "ಆಬರುಗೇಡಿ' ನೋ. 

ಅಬ್ರೋನಿ (ನಾ). ಒಂದು ಜಾತಿಯ ಮಾನು: ನಿಮಗೆ ಬೇಕಾದ 
ಹೊಳೆಯ ಮಾನು, ಮುಡಾವು, ಅಬ್ರೋನಿ, ಕೂಸೆ, ಕಲ್ಲೂರು, ಕೊಂತಿ 
ಯಾವುದೂ ಇಲ್ಲ (ಹೊಸಕ್ಷಿ. ೫೪). [2] 

ಅಬ್ದು (ನಾ). ಒಂದು ಬಗೆಯ ಗಿಡ (ಮೈಔಗಿ. ೩೭-೭೩೭). (2) 

ಅಭಂಗ (ಗು). ೧. ಭಂಗವಿಲ್ಲದ; ಒಡೆಯದ ; ಮುರಿಯದ : ತುಂಗ 
ನಾಗಾರೂಢನಾಗಿಯಭಂಗ ಘನತೇಜಪ್ರಭಾಯತ ಸಂಗದಿಂ ದೈತಪ್ಪ 
ಮಾಹೇಶ್ವರರ ಮಧ್ಯದಲಿ (ಬಸಪು. ೫-೪೪). (ನಾ). ೨. ಭಂಗವಿಲ್ಲದ 
ಸ್ಥಿತಿ; ನಿರಂತರವಾದ ಸಿತಿ: ಮನದಲಂಪಿನೊಳಾ ಮದನೋಪ 
ಮಾನನೊಳ್‌ ನೆರೆವೆನಭಂಗದೆ (ಕವಿರಾ. ೨-೧೦೩). ೩, ಸೋಲಿಲ್ಲ 
ದವನು; ನಾಶರಹಿತ : ಅಭಂಗನ ನಿಲವ ಭಂಗಿತರೆತ್ತಬಲ್ಲರು ಗುಹೇ 
ಶ್ವರಾ (ಅವಚಂ. ೧೨೨-೫೫೪) ; ರಂಗುವಡೆದ ಮಾಣಿಕದ ಉಂಗುರದಿಂ 
ದೆಸವಂಗನೆಗೊಲಿಯೆದಭಂಗನ ಕಥೆಯನೊರೆವೆನು ( ಕುರಾಸಾಂ. ೧-೧೦೭). 
೪, ಮರಾಠಿಯಲ್ಲಿ ಒಂದು ಪದ್ಯಜಾತಿ: ತುಕಾರಾಮ, ನಾಮದೇವ, 
ಏಕನಾಥರ ಅಭಂಗಗಳ ಅಮೃತವಾಣಿಯ ಪ್ರವಾಹವು ಅಂತರಂಗದಲ್ಲಿ 
ಪ್ರವಹಿಸಿತು (ಸೆಶೂರ. ೨೦೫). ೫. ಸೊಂಟದ ಎಡಬಲಗಳ ಮೇಲೆ 
ಅಂಗೈಗಳನ್ನೂರಿ ಮೊಣಕೈಗಳನ್ನು ಪಕ್ಕಕ್ಕೆ ಚಾಚಿ ನಿಲ್ಲುವ 
ಒಂದು ಭಂಗಿ. "ಅಭಂಗವಿಠಕ್ಕಲ > ಪರಾ. (ಸಂ. 

ಅಭಂಗವಿಕ್ಕಲ (ನಾ). ಅಭಂಗದ ನಿಲವಿನಲ್ಲಿರುವ ವಿಠಲಮೂರ್ತಿ: 
ಇಂದಿರಾಪತಿ ಭವ ದಿ 6 ಯ ಭಕ್ತಿಯನೀವುದಭಂಗವಿಕ್ಕೆಲಾ (ದಶಕು. 
೧೪-೬). [ಅಭಂಗ ವಿಟ್ಮಲ] 

ಅಭಂಗಾನುಷಂಗೆ (ನಾ). ೧. ಭಂಗದ ಸಂಬಂಧವಿಲ್ಲದವನು ; 
ಸೋಲನ್ನು ಕಾಣದವನು. ೨. ತೆರೆಗಳ ಸಂಬಂಧವಿಲ್ಲದವನು 
೧, ೨: ಅನೂನವಾಹಿನೀಪಶಿಯಾಗಿಯುಂ ಆಭಂಗಾನುಷಂಗನುಂ 
(ಚಂದ್ರಪು. ೨-೮ ವ). [ಅಭಂಗ ಅನುಷಂಗ] 

ಅಭಂಗುರ (ಗು). ಭಂಗವಿಲ್ಲದ ; ಒಡೆಯದ ; ಶಾಶ್ವತವಾದ: ಹರಿ 
ನ್ಮಣಿಭಿತ್ತಿಭಾಗದೊಳ್‌ ಪುರವನಿತಾಜನಂ ಬರೆಯುತಿರ್ಪುದಭಂಗುರಪತ್ರ 
ಭಂಗಮಂ (ಪಂರಾಮಾ. ೧-೧೧೭). [ಸಂ.] 

ಅಭಂಡ (ಗು). ಮರ್ಯಾದೆಯಿಲ್ಲದ; ಮೇರೆಯಿಲ್ಲದೆ: ಬಟಾಬಯಲು 
ಇದು, ಹೋ ಅಭಂಡ ತಾನರ್ಥಹೀನ ಹಳವು ಅಕಸ್ಮಾತ್ತೊ ಎನುವಂತೆ 
ಬಂತು ಭೂಮಿಯಲಿ ನರನ ಫಲವು (ಅರಳು.೧೯೫). [-- ಮರಾ, ಅಭಂಡ] 

ಅಭಕ್ಷೆ, (ನಾ). ಭಕ್ತನಲ್ಲದವನು : ಭಕ್ತರಿಗೆ ಪರಮಾಮೃತಂ ಶಿವಭಕ್ತಿ 
ಹೀನರಿಗಿದು ಲಯಾಗ್ನಿಯಭಕ್ತರುಗಳಿರ ಬೇಗೆಯೊಳಗಣ ಮಿಡಿಚೆಗಳ 
ತೆಜದಿ (ಬಸಪು. ೫೬-೨೪). (ಸಂ.) 


೩೧೫ 


ಅಭಯಸ್ತ 


| ಅಭಕ್ತ್ಯ (ನಾ). ಅನ್ನವಿಲ್ಲದ ಸ್ಥಿತಿ: ಅನೀಶವೆಂಬುದು ರಾಜ್ಯವೆ ಅಲ್ಲ. 
ಅಭಕ್ತವಾದರೆ ಇರಸಲ್ಲ (ಸೂರ್ಯಪಾ. ೧೧೫-೧೬). [ಸಂ.] 

| ಅಭದ್ರ (ಗು). ೧. ಅಮಂಗಳವಾದ ; ಅಶುಭವಾದ : ನಾಡೊಳಾ 
| ವನೊ ಮಡಿನಳನೊರ್ವನಭದ್ರಮಾಗೆ ದೇವಿಯರೊಳ್‌ ಕುಂದಿಟ್ಟು 
;  ದೇವರಂ ಚುನ್ನವಾಡಿದಂ ಗಡ (ಕಾಮಾಶ್ವ. ೩೮-೨೧). ೨. ಭದ್ರವಿಲ್ಲದ; 
| ಸುರಕ್ಷಿತವಲ್ಲದ. [ಸಂ.] 

| ಅಭಯ (ಗು). ೧. ಭಯವಿಲ್ಲದ ; ಅಂಜದ : ಬಂಧುರ ಸಿಂಧುರ ನೀಲ 
| 


ಛಾ 


ನೀರದ ಪ್ರಭನಭಯಂ (ಶಾಂತಿಪು. ೫-೨೮). (ನಾ). ೨. "ಲಾಮಂಚದ 
ಬೇರು” (ಅಮರ. ಟೀ). [ಸಂ.] 

10 ಅಭಯಂಗುಡು (ಕ್ರಿ). ನಿರ್ಭಯತೆಯನ್ನುಂಟುಮಾಡು : ಅತಿ 
ಪ್ರಸನ್ನ ಮಧುರ ದೃಷ್ಟಿಯಿಂ ನೋಟ್ಟಾಗಳಾ ಕಟಾಕ್ಷಮಭಯಂಗುಡೆ 
ಕೈಂಕರ್ಯಮನಪ್ಪುಕ್ಕೆದವಂ ನಿಜಾಗಮನವಿಜ್ಞಾಪನೋತ್ಕಂಠತೆಯಿಂದಿಂ 
ತೆಂದಂ (ರಾಜಶೇ. ೫-೨೭ ವ) ; ಅಭಯಂಗುಡು ಕುಡೆಲಿ ಭಯಪ್ರಭವ 
ಭಯಭ್ರಾಂತಿವಿಲಯಸಂಭವ ಸುಮಹಾವಿಭವ (ವಸ್ತವಂ. ೧೦೧). 

[ಅಭಯ + ಕುಡು (ಆ ಕೊಡು)] 

ಅಭಯಘೋಷಣೆ (ನಾ). ಭಯಕ್ಕೆ ಕಾರಣವಿಲ್ಲವೆಂದು ಸಾರು 
ವುದು; ಅಭಯವನ್ನು ಕೊಟ್ಟಿದ್ದೇವೆಂದು ಸಾರಿ ಹೇಳುವುದು: 
ಲಕ್ಷ್ಮಣಂ... ವಿಜಯಶಂಖಮಂ ಪೂರಿಸಿ ತದನಂತರಮಭಯಘೋಷ 
ಣೆಯಂ ಮಾಡಿದಾಗಳ್‌ (ಚಾವುಂಉ. ೩೩೧-೧೨). 

[ಅಭಯ + ಘೋಷಣೆ] 

ಅಭಯದಾತ (ನಾ). ಭಯವಿಲ್ಲ ಎಂಬ ಆಶ್ವಾಸನವನ್ನು ಕೊಡು 

| ವವನು; ಭಯವನ್ನು ಕಳೆಯುವವನು ; ಧೈರ್ಯಕೊಟ್ಟು 

| ಕಾಪಾಡುವವನು. [ಸಂ. ಅಭಯದಾತೃ) 
| 


15 


20 


ಅಭಯದಾನ (ನಾ). ಅಭಯವನ್ನು ಕೊಡುವುದು; ಹೆದರಬೇಡ 
ರಕ್ಷಿಸುತ್ತೇನೆಂದು ಧೈರ್ಯಕೊಡುವುದು : ಕುಡುವುದುಮಾಹಾರಾ 
ಭಯಭೈಷಜ್ಯಶಾಸ್ತ್ರದಾನದಿಂ ಚತುರ್ವಿಧಮಕ್ಕುಂ (ಆದಿಪು. ೧೦-೯ ವ). 
[ಅಭಯ + ದಾನ] 
ಅಭಯದೀಪ (ನೌ). ಭಯವಿಲ್ಲವೆಂದು ಸೂಚಿಸುವ ದೀಪ; ಹಸಿರು 
ದೀಪ: ಅಭಯದೀಪ ಹಿಡಿದು ದಾರಿ ತೋರಿ ರಕ್ಷಿಸಿದೆ (ಅಗ್ನಿಹಂ. ೨). 
(ಅಭಯ + ದೀಪ] 
ಅಭಯಪ್ರದ (ಗು). ೧. ಅಭಯದ ಆಶ್ವಾಸನೆಯನ್ನು ಕೊಡುವ. 
| (ನಾ). ೨. ಅಭಯದ ಆಶ್ವಾಸನವನ್ನು ಕೊಡುವವನು. (ಸಂ.] 
| | ಅಭಯಪ್ರದಾನ (ನಾ). ಎ ಅಭಯದಾನ. [ಅಥಯ * ಪ್ರಾನ] 
| ಅಭಯಮನ (ನಾ). ಭಯವಿಲ್ಲದ ಮನಸ್ಸುಳ್ಳವನು: ಅಭಿನಂದನ 
Iss! ಮುನಿರವಿವಾಕ್ಟ್ರಭೆ ತಮಮಂ ಕಳೆಯೆ ಮಯ್ದುನಿರ್ವರುಮುಜಕಿ ನೋಂತ 
ಭಯಮನರಾಗಿಯುಂ ದುರಿತಭೀತಿಯಿಂ ನಡುಗಿ ಬಡಬಡಾದಂತಾದರ್‌ 
(ಶಾಂತಿಪು. ೭-೭೧). [ಅಭಯ + ಮನ] 
ಅಭಯವಮೀ (ಕ್ರಿ). ಅಭಯವನ್ನು ಕೊಡು: ನರನೆನಲ್ಹಹಿಪುದಂ 
ಮಾಣ್ಣೆನೆಂದಭಯಮಿತ್ತಗ್ನಿ ನೀಲಧ್ವಜಂಗಿಂತೆಂದನು (ಜೈಮಿಭಾ. ೮-೪೪). 
[ಅಭಯ + ಕ್ಕೂ] 
ಅಭಯಮುವ್ರೆ (ನಾ). ಅಭಯವನ್ನು ಸೂಚಿಸುವ ಹೆಸ್ತಭಂಗಿ; 
ಸಾಮಾನ್ಯವಾಗಿ ದೇವತಾವಿಗ್ರಹೆಗಳಲ್ಲಿ ಕಂಡುಬರುವ ಅಭಯ 
ಪ್ರದಾನದ ಹಸ್ತಮುದ್ರೆ. "ಅಭಯಹಸ್ತ? ಪರಾ. 
[ಅಭಯ + ಮುದ್ರೆ] 
ls ಅಭಯೆಸ್ತ (ನಾ). - ೨. ಅಭಯಹಸ್ತ. "ಅಭಯಹೆಸ್ತ' ಶಬ್ದದ 
ಪ್ರಯೋಗವನ್ನು ನೋಡಿ. [ಸಂ. ಅಭಯಹಸ್ತ. ತನಿ, ಅಭಯಸ್ತ್ರಂ] 


25 


30 


40 


ಅಭಯಹಸ್ತ &A೬ ಅಭಿಗರಿಸು 


ಅಭಯಹಸ್ತ (ನಾ). ೧. ಅಭಯವನ್ನು ಸೂಚಿಸುವ ಹೆಸ್ತ;; | ಅಭಾವಕ್ರಿಯೆ (ನಾ). ನಿಷೇಧರೂಪಕ್ರಿಯೆ; ಪ್ರತಿಷೇಧಕ್ರಿಯೆ: ಕ್ರಿ 
ಸಾಮಾನ್ಯವಾಗಿ ದೇವತಾವಿಗ್ರಹಗಳಲ್ಲಿ ಕಂಡುಬರುವ ಅಭಯ ಯರ್ಥದ ಮೂಲಂ ಪ್ರತ್ಯಯರಹಿತಂ ಧಾತುವದನಭಾವಕ್ರಿ ಹ 
ಪ್ರದಾನದ ಹಸ್ತ: ಜಾಅದಿರಿಯೆನುತಭಯಹಸ್ತವ ತೋಣಕಿ ತುಳುಕಿದನು ನಿಯತಂ ನಿಶ್ಚಯಿಪುದು (ಶಮದ. ೨೧೬). [ಅಭಾವ * ಕ್ರಿಯೆ] 
ಸು ತೂಲುಗಿಡಿಗಳ ತುಜುಗಿದುರಿಯ ಮಹಾಸ್ತ್ರವನು ಕರ್ಣ ಅಭಾವವೆ ೈರಾಗ್ಯ (ನಾ). ಅಭಾವದಿಂದ ಉಂಟಾಗುವ ವೈರಾಗ್ಯ; 
(ಕುವ್ಯಾಜ್ರೋ. ೧೬-೫೦). ೨. ದೇವತಾವಿಗ್ರಹಗಳ 'ಅಿಭಯಮುಡ್ರೆ 5) ಇಲ ಸಂಸದ ಉಂಟಾಗುವ ವಿರಕ್ತಿ: ನಿನ್ನದೆಲ್ಲಾ ಅಭಾವ 
ಯಿಂದ ಕೂಡಿದ ಕೈಗೆ ಅಲಂಕಾರಕ್ಕಾಗಿ ತೊಡಿಸುವ ಚಿನ್ನ ಬೆಳ್ಳಿ : ಸಿಕ್ಕದಿದ್ದ ದ್ರಾಕ್ಷಿಹಣ್ಣು ಹುಳಿ ಎನ್ನುವ ರೀತಿ ಜೆ 
ಮುಂತಾದ ಲೋಹಗಳಿಂದಲೂ ರತ್ನಗಳಿಂದಲೂ ಮಾ a ಸಿ ದ ತ ಕ ವೈರಾಗ್ಯ) 
ಹಸ್ತಾಕಾರದ ಒಡವೆ: ಕಂಚಿ ವರದರಾಜದೇನರಿಗೆ ಸಮರ್ಪಿಸ್ತ ರತ್ನ, | ಅಭಾಷಣ (ನಾ). ಮಾತನಾಡದಿರುವುದು; ಮೌನ. [ಸಂ.] 
ಘಟತ ಶಂಘು ೧ ಚಕ್ರಂ ೧ ಆಭಯಸ್ತ ೧ £ ಅಭಯಹಸ್ತ) ತಿರುನಾಮ ೧ ಅಭಿಕ (ನಾ). ಪ್ರಿಯ; ಪ್ರಣಯಿ; ಕಾಮುಕ. ([ಸಂ.) 
(ಸೌಇಇ. Ix-ii, ೫೪೭-೬ ; 1532). [ಅಭಯ + ಹಸ್ತ] 0| ಅಭಿಕಾಂಕ್ಷಿಸು (ಕ್ರಿ). ಬಯಸು; ಆಶಿಸು: ಸುರರಮಣೀ ಜನಂಗಳಭಿ 
ಅಭಯೆ (ನಾ). ೧. ಭಯವಿಲ್ಲದವಳು. ೨. ಅಣಿಲೆಕಾಯಿ; ಕ್ಯೆ ಕಾಂಕ್ಸಿಸುವರ್‌ ಜಯಮಂ ರಣಂಗಳೊಳ್‌ (ಶಾಕುಂತ. ೨೭-೫೦). 
- ಕಾಯಿ. [ಸಂ. ಅಭಯಾ] | [ಅಭಿಕಾಂಕ್ಷೆ* -ಇಸ್ಕು] 
ಅಭರ (ನಾ). ಒಂದು ಬಗೆಯ ತೆರಿಗೆ (2): ಇಂನ್ತುಣ್ಣೋರುಂ ಉಣಿಯೆ | | ಅಭಿಕಾಂಕ್ಷೆ (ನಾ). ಆಕಾಂಕ್ಷೆ; ಬಯಕೆ. [ಸಂ.] 
ಕೊಡುವೋನುಮ್‌ ಡೇವೆಡಿತ್ತಿಯೆರಿನ್ನುಂ ಸಾಎರಿನ್ನುವ್‌ ಅಭರಮೆತ್ತಿ | ಅಭಿಕೃತಿ (ನಾ). [ಛಂದ] ಇಪ್ಪತ್ತೈದನೆಯ ಛಂದಸ್ಸು; ಪಾದ 
ಆಯೆತಿಎ ಕೊಳ್ಳೋರುವರ್‌ . . . ಪಣ್ಚ್ರುಮಹಾಪಾತಕಸಂಯುಕ್ತನಾಗಿ ಒಂದಕ್ಕೆ ಇಪ್ಪತ್ತೈದು ಅಕ್ಷರಗಳಿರುವ ಅಕ್ಷರ ವೃತ್ತಗಳ ವರ್ಗ: 
30 
sl 
ಮಾ. | 
| 
| 


ಸ 
ಪೂತಿಎನ್ವ ನರಕಕ್ಕೆ ಸಲ್ಲೆ (ಎಕ. ೪1, ಕೊಪ್ಪ, ೩೭-೭ ; 675). [ಸಂ.?) i ಅಭಿಕೃತಿಯೆಂಬ ಛಂದದೊಳ್‌ ಇಪ್ಪತ್ತೈೈದಕ್ಕರಂ ಗಿ ಫುಟ್ಟುವ 
ಅಭವ (ಗು). ೧. "ಭಿವನಿಲ್ಲದ ; ಭವರಹಿತ ; ಹುಟ್ಟಿ ಲ್ಲದ. (ನಾ). - ವೃತ್ತಂಗಳೊಳಗೆ (ಛಂದೋಂಬು. ೨-೧೪೩). [ಸಂ.] 
೨. ಶಿವ: ಧ್ಯಾನದೊಳಭವಂ (ಪಂಪಭಾ. ೮-೧೩) ; ಸಡೆಯಡಿಯೊಳಥವ ಅಭಿಕೆ (ನಾ). ಉತ್ಕಟವಾದ ಕಾಮದಿಂದ ಕೂಡಿದವಳು; 
ನೆಂದೆನಿಸಿರ್ಪನಾ ಪುರಕೆ (ತಿರುರ. ೪). ೩. ಜಿನ; ಅರ್ಹಂತೆ: ಕಾಮಿನಿ: ಅಸಿಯಳಶ್ವಿಯಭಿಕೆಯೆಂಬ ಪೆಸರಗುಣದೊಳಾ (ಜನವ. ೭-೫). 
ಧರಣೇಂದ್ರನೆನಭವನ ಕಿಂಕರನೆಂ ನಿಮಗಪ್ಪ ಭಾಗಮಂ ಕುಡಲೆನ್ನಂ 
ಗುರು ಮುನ್ನಂ ಬೆಸಸಿದಂ (ಆದಿಪು. ೯-೧೧೧). ೪. ಇಲ್ಲದಿರುವಿಕೆ; 
ನಾಶ. ಸ.) 
ಅಭವಭವನ (ನಾ). ಶಿವದೇವಾಲಯ; ಈಶ್ವ ಶರನ ಗುಡಿ: ಕೋದೋಂ 
ತದೊಳೆತ್ತಂ ಸುತ್ತುತಿರ್ದತ್ತಭವಭವನ MERA ಶಂಖನಾದಂ 
(mute ೧೨-೩). [ಅಭವ * ಭವನ) 
ಅಭವಾಗಮ (ನಾ). ಶೈವಾಗಮ; ಶೈವಶಾಸ್ತ್ರ : ಭಾ 
ರೂಪನಭವಾಗಮ ಸಾರಕಳಾಕಳಾಪಂ (ರಾಜಶೇ. ೧-೧೧). 
[ಅಭವ + ಆಗಮ] 
ಅಭನ್ಯ (ಗು). ೧. ಭವ್ಯವಲ್ಲದ ; ಮಹೋನ್ಸತವಲ್ಲದ. (ನಾ). 
೨. "ಕೈ ನ] ಮುಕ್ತಿಯನ್ನು ಹೊಂದಲಾರದ “ಜೀವ: ಅತ್ಯುನ್ನತ | 30 
ಬೋಧ ನೀಬೆಸಸಭವ್ಯನೊ ಭವ್ಮ ನೊ ದೂರಭವ್ಯ ನೋ (ಆದಿಪು. Bess 
ವಾಯುಭೂತಿಚರನಪ್ಪಾ ಜೀವನೀಗಳಭವ್ಯನೋ ಭವ್ಯನೊ (ಸುಕುಮಾ 
೫-೨೨). ೩. [ಕಾವ್ಯಮಾ] ಕಾವ್ಯದ ಹದಿನೆಂಟು ದೋಷಗಳಲ್ಲಿ 
ಒಂದು: ಅಸದರ್ಥಂ ವಿಪರೀತಕೆಲ್ಪನೆಯಭವ್ಯಂ . . . ಎಂಬಿವಿನಿತುಂ 


[ಸಂ. ಅಭಿಕಾ] 
ee (ನಾ). ೧. ಹತ್ತುವುದು; ಆರೋಹಣ. ೨. ಆಕ್ರಮಣ; 
ಮೇಲೆ ಬೀಳುವುದು. ೩. ಉದ್ಯೋಗ; ಪ್ರಯತ್ನ; ಕರ್ಚಾ 
ರಂಭ. [ಸಂ.] 
ಟ್ರ ನ (ನಾ). ೧. ಹೆಸರು: “ವಸ್ತುನಿಕಾಯ ನಾಮವಚನಿರ್ದಿಷ್ಟಂ 
Ako ಲಿಂಗಭಿಖ್ಯಾನಂ?' (ನಾನಾರ. ೧೧೮). ೨. ಕೀರ್ತಿ; ಪ್ರಖ್ಯಾತಿ. 
[ಸಂ.] 
ಅಭಿಖ್ಯೆ (ನಾ). ೧. ಹೆಸರು; ಸಂಕೇತ. ೨. ಪ್ರಭಾವ; ಮಹಿಮೆ. 
೩. ೆ ನೀತಿ; ಪ್ರಸಿದ್ಧಿ. ೪. ಸೌಂದರ್ಯ; ಚೆಲುವು; ಶೋಭೆ. 
[ಸಂ. ಅಭಿಖಾ ೩] 
ಅಭಿಗಮನ (ನಾ). ಅಭಿಮುಖವಾಗಿ ಹೋಗುವುದು; ಇದಿರು 
ಗೊಳ್ಳುವುದು ; ಹತ್ತಿರಕ್ಕೆ ಹೋಗುವುದು : 'ಅಭಿಗಮನಾಂಭ್ರಕ್ಷಾಳನ 
ನೀನಸನಾಚಿಕ ಣಾಮಕರಣಾಹಾರ ವ, ೈಭಿಚಾರಶುದ್ದಿ ನವಚೀದ 
ಭೂತ ಫುಣ್ಕೈಕ ಪಣ್ಯನಿಧಿ See ತಃ i [ಸಂ.) 
ಅಭಿಗಮವಾರ್ತೆ (ನಾ). ಬರುವ ಸಮಾಚಾರ; ಸಮಾಪಿಸುವ 


ದೋಷಂಗಳಷ್ಟಾದಶಂ (eae. ೧-೪0). [ಂ.] 35 ಸುದ್ದಿ: ರಾಮಾಭಿಗಮವಾರ್ತೆಯಂ ದೂತಿಯನುಸರಿಸುತೆಚ್ಚರಿಸೆ ಜನನಿ 
ಅಭಾಗಿ (ನಾ). ನಿರ್ಭಾಗ್ಯ ; ದುರದೃಷ್ಟಶಾಲಿ: "ಭಗವಾನ್‌ ನಾರಾ ಜನಿತಾನಂದಮನಸಿನಿಂದೀಕ್ಷಿಸುತಲಿಪ್ಪನ್ನ ಮಹಿತೋನ್ನತಾರ್ಣವಂ ಬರೆ 

ಯಣ” ಮಾತೆಯ ಅಂತ್ಯಕ್ರಿಯೆಗಳನ್ನು ಮಾಡದೆ ಇರುವ ಈ ಅಭಾಗಿಗೆ, (ಪೆಂಕಾರಾ. ೨-೮-೩೩). [ಅಭಿಗಮ + ವಾರ್ತೆ] 

ನಿನಗೆ ಅರ್ಥ್ಯವನ್ನರ್ಪಿಸುವ ಹಕ್ಕು ಇದೆಯೊ? ಇಲ್ಲವೊ? ಎಂತೂ ಅರ್ಪಿ| | ಅಭಿಗಮಿಸು (ಕ್ರಿ). ಇದಿರಾಗಿ ಹೋಗು; ಸಮಾಪಿಸು :.ಅಭಿಷೇಕವಾದ 

ಸುತ್ತಿದ್ದೇನೆ (ಶಾಂತಲಾ. ೧೭೩). [ಸಂ. ಅಭಾಗಿನ್‌] ಮೇಲಾ ಚತುರ್ಮುಖವಾದಭವಗೆ ಕೈಗಳ ಮುಗಿದು ಅಭಿಮತಸಿದ್ದಿಯಧ್ಯ 
ಅಭಾಗಿನಿ (ನಾ). ನಿರ್ಭಾಗ್ಯಳಾದ ಹೆಂಗಸು; ದುರದೃಷ್ಟಶಾಲಿನಿ: |40|  ಯನಮಂಟಪಕೆ ಮತ್ತಭಿಗಮಿಸಿದನಾ ಚಕ್ರಿ (ಭರಚ. ೧೭-೨). 

ನಾನು ಈ ವೇಳೆ ಅಭಾಗಿನಿಯಾಗಿದ್ದೇನೆ, ಹರಸಲು ಯೋಗ್ಯತೆಯಿಲ್ಲದವ [ಅಭಿಗಮನ * -ಇಸ್ಕು] 

ಳಾಗಿದ್ದೇನೆ (ಶಾಂತಲಾ. ೧೮೨). [ಸಂ. ಅಭಾಗಿನೀ] ಅಭಿಗರಿಸು (ಕ್ರಿ). (ದೇವರಿಗೆ ನೈವೇದ್ಯವಿಡುವಾಗಲೂ ಊಟಕ್ಕೆ 
ಅಭಾಗ್ಯ (ನಾ). ಭಾಗ್ಯವಿಲ್ಲದವನು; ಬಡವ : ದುರಹಂಕೆ ತನನಂ | ಬಡಿಸುವಾಗಲೂ ಮೊದಲು ಅನ್ನದ ಮೇಲೆ) ತುಪ್ಪವನ್ನು ಬಡಿಸು; 

ಮಾನಶೂನ್ಯನನಕರುಣಾವರಣನನಭಾಗ್ಯನನು(ಬಸಪು. ೬೦-೫೬). [ಸಂ.] | | ತುಪ್ಪವನ್ನು ಹಾಕು: ಬೇಡಗಿತ್ತಿಯರು... ಸದ್ಮೋಘೃತವನಭಿಗರಿ 


45 


ಅಭಾಜನ (ನಾ). ಭಾಜನವಲ್ಲದವನು ; ಅಪಾತ್ರ (8). [ಸಂ.] 


| ಸುತಿರ್ದರು ಕರದ ಕಂಕಣದುಲುಹು ರಂಜಿಸಲು (ಸನತ್ಯು. ೧೪-೬). 
ಅಭಾವ (ನಾ). ೧. ಇಲ್ಲದಿರುವುದು. ೨. ಲೋಪ. ` [ಸಂ.] | 


[ಅಭಿಗಾರ + -ಇಸ್ಕು] 


ಅಭಿಗಾರ 


ಅಭಿಗಾರ (ನಾ). - ಅಭಿಘಾರ : ವಿಭುವೆ ವ್ಯಾಪ್ತಮೂರ್ತಿ ವಿಜಯವಿಟ್ಮಲ 
ಕೇಯ ಅಭಿಗಾರದಿಂದ ಶುದ್ಧ ಸರ್ವ ಪದಾರ್ಥ (ವಿದಾಕೃ. ೧೩೦-೧); 
ಪಾತ್ರಾಭಿಗಾರವಂ ಮಾಡಿಸಿ ಪದಾರ್ಥಂಗಳಂ ಬಡಿಸೆಂದು (ಕುಚೇಲೋ. 
೧೧೫) ; ನೈವೇದ್ಯದ ಅಭಿಗಾರ ಅಡಿಗ್ಗೆ ಮಾಡೋದು ಬಿಟ್ಟು ದೇವರಿಗೆ 
ಮಾಡ್ಯಾನ ನಮ್ಮ ಮಗರಾಜ (ವೈನಿ. ೨೨೪). 

[ಸಂ. ಅಭಿಘಾರ] 
ಅಭಿಗೀತ (ಗು). ಹಾಡಲ್ಪ 
ತಾರ್ಥ' ಪರಾ. [ಸಂ.] 
ಅಭಿಗೀತಾರ್ಥ (ನಾ). ಕೊಂಡಾಟಕ್ಕೆ ಪಾತ್ರವಾದ ಅರ್ಥವುಳ್ಳುದು: 
ಸದಭಿಕಮನೀಯ ಗುಣಮಪ್ಪುದು ನಿಯತಂ ಕಾಂತಮೆಂಬುದಭಿಗೀ 

ತಾರ್ಥಂ (ಕವಿರಾ. ೨-೬೪). . [ಅಭಿಗೀತ * ಅರ್ಥ] 

ಅಭಿಗ್ರಸ್ತ (ಗು). ಆಕ್ರಮಣಕ್ಕೆ ಸಿಕ್ಕಿದ; ಹಿಡಿಯಲ್ಪಟ್ಟ; ದರೋಡೆಗೆ 
ಒಳಗಾದ. (ಸಂ.] 

ಅಭಿಗ್ರಹ (ನಾ). ೧. ದರೋಡೆ; ಊಟ. ೨. ಆಕ್ರಮಣ; ಮುತ್ತಿಗೆ. 
೩. ಇದಿರುಬೀಳುವುದು ; ಪ್ರತಿಭಟನೆ; “ಯುದ್ದಾದಿಗಳಲ್ಲಿ ಹಗೆಯವ | 
ರಿಗೆ ಎದುರಾಗಿ ಕಲಹಕ್ಕೆ ಅಣಿಮಾಡಿಕ್ಕೊಂಡು ಧೈರ್ಯದಿಂದ ಉಪಾಯ 
ಪ್ರಯತ್ನಗಳನ್ನು ಮಾಡುವಿಕೆ” (ಸಿದ್ಧಾಂತಿ. ೩೧೦). ೪. ದೂರು; 
ಫಿರ್ಯಾದು. ೫. ಅಧಿಕಾರ; ಗೌರವ; ತೂಕ. [ಸಂ.] 

ಅಭಿಗ್ರಹಣ (ನಾ). ದರೋಡೆ; ಕಣ್ಣೆದುರಿಗೇ ಇತರರ ವಸ್ತುವನ್ನು 
ಅಪಹರಿಸುವುದು. [ಸಂ.] 

ಅಭಿಘಾತ (ನಾ). ಪೆಟ್ಟು; ಹೊಡೆತ: ಕುಲಿಶಾಭಿಫಾತದಿಂ ನೀಲಾಚ 
ಲಮೆ ಕೆಡೆವಂತೆ (ಗದಾಯು. ೮-೨೬ ವ). ೨. ಗಾಯ ; ಗಾಸಿ. ೩. ನಷ್ಟಃ 
ನಾಶ; ನಷ್ಟಕ್ಕೆ ಕಾರಣ: ಗುರುಗೆ ನಿದ್ರಾಭಿಘಾತಮಕ್ಕುಮೆಂದು ತಲೆ 
ಯನುಗುರಿಸುತ್ತುಮಿರೆಯಿರೆ (ಪಂಪಭಾ. ೧-೧೦೪ ವ) ; ಸಿರಿಗೆ ದರಿದ್ರತೆ 
ಬಾಲಕ್ಕಿಗೆ ಮರಣಂ ಜರೆ, ಯೌವನಕ್ಕೆ ಮಭಿಘಾತಮೆನುತ್ತಿರೆ ಕಂಡುಂ 
ಕೇಳ್ದುಂ ಗಡ ಪರಿವರ್ತಿಸರಾತ್ಮಹಿತದೊಳತಿದುರ್ಮತಿಗಳ್‌ (ಚಂದ್ರಪು. 

[ಸಂ.). 

ಅಭಿಘಾತಜ್ವರ (ನಾ). ಗಾಸಿಯಿಂದುಂಟಾದ ಜ್ವರ: ಪೆಟ್ಟು ತಗಲಿ 
ದುದರಿಂದಾಗಲಿ ಆಕಸ್ಮಿಕವಾದ ಭಯ ಮುಂತಾದ ಆಘಾತದಿಂ 
ದಾಗಲಿ ಹುಟ್ಟಿಕೊಂಡ ಜ್ವರ: ಅಭಿಘಾತಜ್ವರಮೌಷಧ ವಿಭಿನ್ನಮುಪ 
ಶನಿಸುವಂತಿರುಪಶಖಿಸಿದುದುತ್ತಭದಂಡನಿಹತ ಸಂಭೂತ ಭೂರಿ ಪರಿ 
ತಾಪಮಾಜುತಿಂಗಳೊಳಗದಾ (ಶಾಂತಿಪು. ೧೧-೪೫) 

[ಅಭಿಘಾತ* ಜ್ವರ] 

ಅಭಿಘಾತಿ (ನಾ). ೧. ಪೆಟ್ಟು ; ಗಾಸಿ. ೨. `ನಷ್ಟ ; ನಾಶ. ೩. ಶತ್ರು; 

ಹಗೆ; ಮೇಲೆ ಬೀಳುವವನು ; ಹೊಡೆಯುವವನು. 
[ಸಂ. ಅಭಿಘಾತಿನ್‌' 

ಅಭಿಘಾರ (ನಾ). ೧. ದೇವರಿಗೆ ನೈವೇದ್ಯವಿಡುವಾಗಲೂ, ಊಟಕ್ಕೆ 
ಬಡಿಸುವಾಗಲೂ ಅನ್ನದ ಮೇಲೆ ಮೊದಲು ಬಡಿಸುವ ತುಪ್ಪ: 
ದಯಾಮೃತವೆಂಬ ಹಾಲಿನಲ್ಲಿ ಬೋನಮಂ ಮಾಡಿ ಸಮರಸರುಚಿಕರ 
ವೆಂಬ ಶಾಕಪಾಕೆಂಗಳಂ ಮಾಡಿ ನೆನಹಿನ ಅವಲಂಬನವೇ ಅಭಿಘಾರವಾಗಿ 
ನಿರ್ಮಲವೆಂಬ ಶಿವದಾನವನಳವಡಿಸಿ ಕಾದಿದ್ದರಯ್ಯ ಪಂಚೇಂದ್ರಿಯವೆಂಬ | 
ಶುನಕ ಮುಟ್ಟಿ ದಂತೆ (ಅವಚಂ. ೨೭೭-೧೨೭೦). ೨. ನೈವೇದ್ಯಕ್ಕೆ ತುಪ್ಪ 
ವನ್ನು ಹಾಕುವ ಕ್ರಿಯೆ. [ಸಂ.] 

ಅಭಿಘಾರತುಪ್ಪ (ನಾ). ಅಭಿಘಾರವಾಗಿ ಬಳಸುವ ತುಪ್ಪ: ಅಭಿ 


ಟ್ರ 


ಸಿ; ಕೊಂಡಾಡಲ್ಪಟ್ಟ. "ಅಭಿಗೀ 


೨-೩೭). 


೩೧೭ 


20 


35 


40 


ಘಾರತುಪ್ಪಕ್ಕೆಲ೯ ೨ ಪಂಚಪರ್ವಲ್ತ್‌ (ಎಕ. ೪1, ಶೃಂಗೇರಿ. ಪು. | 45 


೩೬೨-೨೦; 1652). 


[ಅಭಿಘಾರ * ತುಪ್ಪ] | 


ಅಭಿಜಾತಸಾಹಿತ್ಯ 


ಅಭಿಚರ (ನಾ). ಸೇವಕ; ಆಳು. [ಸಂ.] 

ಅಭಿಚಾರ (ನಾ). ೧. ವಿರುದ್ಧವಾದ ಆಚರಣೆ ; ವಿಶ್ವಾಸಘಾತ (ಕ). 
೨. ಮಂತ್ರ ತಂತ್ರಗಳಿಂದ ಇತರರಿಗೆ ಕೇಡನ್ನು ಬಯಸಿ ಮಾಡುವ 
ಹಿಂಸಾಕರ್ಮ; ಹೋಮ; ಮಾಟಿ; ಶೂನ್ಯ: ಬಿರಯಿಗಭಿಚಾರ 
ಮಪ್ಪಂತಿರೆ ಮುಳಿಸಿಂ ಕಂತುಮಾಂತ್ರಿಕಂ ಬೇಳಲ್ವೆ ೦ದುರುಪಿದ ಹೋಮಾ 
ಗ್ನಿಯ ಕೇಸುರಿಯೆನಿಸಿದುವಸುಗೆಯೆಸೆವ ಪೊಸ ಪೂಗುಡಿಗಳ್‌ (ಚಂದ್ರಪು. 
೭-೫೨) ; ಅವನ ಕೊಲ್ವೆವೆಂದು ಮುನಿಗಳ್‌ ನೆನೆದು ಮುನಿಯುತುಂ 
ಸರ್ವಕ್ರಿಯಾಕ್ರೆಮಾನಳ ಮಂತ್ರತತಿಗಳಿಂದಭಿಚಾರಮಂ ವಿನಯದಿಂ 
ಬೇಳಿ (ಆರಾಚ. ೧೪-೮). (ಸಂ. 

ಅಭಿಚಾರಕ್ರಿಯೆ (ನಾ). ಇತರರಿಗೆ ಕೇಡನ್ನು ಬಯಸಿ ಮಾಡುವ 
ಮಂತ್ರ ತಂತ್ರಗಳಿಂದ ಕೂಡಿದ ಹೋಮ ಮುಂತಾದ ಕೆಲಸ; 
ಮಾಟಮಾಡುವುದು; ಶೂನ್ಯ ನಡಸುವುದು : ಮಲೆಪರ್ಗಭಿಚಾರ 
ಕ್ರಿಯೆ ನಲಮೆನಿಸಲ್‌ ಚಕ್ರಿಪೂಜ್ಯನುಂ(ಆದಿಪು.೧೧-೫). "ವಾಮಕ್ರಿಯೆ' 
ಪರಾ. [ಅಭಿಚಾರ ಕ್ರಿಯೆ) 

ಅಭಿಚಾರ, (ನಾ). ಮಾಟ, ಶೂನ್ಯ ಮುಂತಾದ ಅಥರ್ವಣ ಕ್ರಿಯೆ 
ಗಳನ್ನು ನಡಸುವವನು ; ಮಾಟಗಾರ. (ಸಂ. ಅಭಿಚಾರಿನ್‌] 

ಅಭಿಚಾರ್ಕಿ (ನಾ). ೬ ಅಭಿಸಾರಿ: ಅಭಿಚಾರಿಯ ಕೈಯಲ್ಲಾ ದರೂ 
ಉಂಡೇನು ಅವಿಚಾರಿಯ ನೆರೆ ಬೇಡ (ಗಾದೆ). (ಆ ಸೆಂ ಅಭಿಸಾರಿಣೀ] 

ಅಭಿಜನ (ನಾ). ೧. ವಂಶ; ಕುಲ; ಗೋತ್ರ. ೨. ತಾಯ್ನಾಡು ; 
ಸ್ವದೇಶ. ೩. ಕೀರ್ತಿ; ಪ್ರಸಿದ್ಧಿ. ೪. ಬಿರುದು. ೫. ಉತ್ತಮ ಕುಲ 
ದಲ್ಲಿ ಹುಟ್ಟಿದವನು; ಸಜ್ಜನ: ಸುರಭೂರುಹದಗೆಯನಿಡಲ್‌ ಪರಿ 
ಜನದಭಿಜನದ ಗೇಹದೊಳ್‌ ಬಯಸಿದಳಾ ಸರಸಿಜಮುಖಿ (ಮಲ್ಲಿಪು. 
೪-೧೦೧). ೬. ಸುತ್ತುಮುತ್ತಿನವರು; ಪರಿಜನರು. ೩. ವಂಶದ 
ಹಿರಿಯರು, ಹಿಂದಿನವರು. [ಸಂ.] 

ಅಭಿಜನವತ್ಸಳೆ (ನಾ). ೧. ಸತ್ಯುಲಜರಲ್ಲಿ, ಸಜ್ಜನರಲ್ಲಿ ಪ್ರೀತಿ 
ಯುಳ್ಳವನು. ೨. ತಾಯ್ನಾಡಿನಲ್ಲಿ ಪ್ರೇಮವುಳ್ಳವನು; ಸ್ವದೇ 
ಶಾಭಿಮಾನಿ: ವತ್ಸಕುಲತಿಲಕನಭಿಜನವತ್ಸಳನಭಿಮಾನಮೂರ್ತಿ( ಆದಿಪು. 
೧-೩೦). [ಅಭಿಜನ + ವತ್ಸಳ (ಇ ವತ್ಸಲ)) 

ಅಭಿಜಾತ (ನಾ). ೧. ಉತ್ತಮ ಕುಲದಲ್ಲಿ ಹುಟ್ಟಿದವನು; ಶ್ರೇಷ್ಠ; 
ಸಂಭಾವಿತ; ಮರ್ಯಾದಸ್ಥ ; ಯೋಗ್ಯ : ಅತಿಧವಳರಥನಭಿಜಾತಂ 
ಕ್ಷತ್ರಿಯರನುಜದ ಕಲಿ ನೃಪನಾತಂ (ಪಂಪಭಾ. ೧೦-೫೫). ೨. ಪ್ರಿಯ. 
೩. ಸುಂದರ. ೪. ವಿದ್ಯಾವಂತ; ವಿವೇಕಿ. [ಸಂ.] 

ಅಭಿಜಾತಕಲೆ (ನಾ). ಹೊಸದಾಗಿ ಹುಟ್ಟಿದ ಕಲೆ: ಮಾನವನೊಳಗಿನ 
ಅಭಿಜಾತಕಲೆ ಹಾಗೂ ಇತರ ಪ್ರಾಣಿಗಳೊಳಗಿನ ಸಹಜಾತಕಲೆ ಇವುಗ 
ಳೊಳಗಿನ ಮುಖ್ಯಗುಣನೇನೆಂದರೆ... ಅವುಗಳ ಕೃತಿಯು ಜಾತೀಯ 
ವೈಲಕ್ಷಣ್ಯಗಳ ಸಾಮಾನ್ಯಲಕ್ಷಣವಾಗಿರುವುದು (ಪ್ರಬಂಧ. ೧೨). 

[ಅಭಿಜಾತ + ಕಲೆ] 

ಅಭಿಜಾತರೂಪ (ನಾ). ಉತ್ತಮವಾದ ರೂಪ; ಸುಂದರವಾದ 
ಆಕಾರ: ಅಂತು ಜಾತರೂಪಧರನುಮಭಿಜಾತರೂಪಮನೋಹರನುಮಾಗಿ 
(ಶಾಂಶಿಪು. ೫-೫೭ ವ). [ಅಭಿಜಾತ * ರೂಪ] 

ಅಭಿಜಾತಶೌರ್ಯ (ನಾ). ಶ್ರೇಷ್ಠವಾದ ಪರಾಕ್ರಮ: ಪೂತು ಫಲು 
ಗುಣ ನಿನ್ನ ಕುಲಕಭಿಜಾತಶೌರ್ಯಕೆ ಗರುಪಿಕೆಗೆ ಸರಿಮಾತನಾಡಿದೆ 
(ಕುವ್ಯಾಸ. ೩-೧೨). [ಅಭಿಜಾತ * ಶೌರ್ಯ] 

ಅಭಿಜಾತಸಾಹಿತ್ಯ (ನಾ). ಶ್ರೇಷ್ಠವಾದ ಸಾಹಿತ್ಯ: ಅಭಿಜಾತ ಸಾಹಿ 
ತೃಕ್ಕೆ ಮಹಿಳೆಯರೂ ಕಾಣಿಕೆಯನ್ನು ಸಲ್ಲಿಸಿದಂತೆ ಜಾನಪದ ಸಾಹಿತ್ಯಕ್ಕೂ 
ಸಲ್ಲಿಸಿದ್ದಾರೆ (ಕರ್ಣಾಕ. ೩೫೪). [ಅಭಿಜಾತ * ಸಾಹಿತ್ಯ) 


ಅಭಿಜಿ 


ಅಭಿಜಿ (ನಾ). ಅನ್ಯವರ್ಣಾಂಗನೆಯನ್ನು ಕೂಡಿದವನು: ಕ್ಲೀಬನಾ 
ದಾತಂ ಸ್ವಗೋತ್ರಜಾತರ್ಮಹಿಯೊಳಂ ಸವರ್ಣಾಂಗನೆಯರಂ ನೆರೆದವರ 
ಬಳಿಕಲಭಿಜಿಯಾದಾ ಕರ್ಮಿಯಾ ಪಿತೃವನಿತೆ ಪಿತೃಭಗಿನಿಗಳುಪಿದಂ 
(ವೀಕೈಪು. ೪-೨೨-೩೮), (?] 

ಅಭಿಜಿತಯೋಗೆ (ನಾ). - ಅಭಿಜಿತ್ತು ೨: ನವವಿ ತಿಥಿಯ, ಪಾವನ 
ಚೈತ್ರಮಾಸವು, ಶುಕ್ಲಪಕ್ಷವು ಹರಿಪ್ರಿಯ ಅಭಿಜಿತಯೋಗವು ಮಧ್ಯಾಹ್ನದ 
ಸಮಶೀತೋಷ್ಣ ಕಾಲವು ಹೀಗೆ... ಪುಣ್ಕಕಾಲವು ಪ್ರಾಪ್ತವಾಯಿತು 
(ತುಳಸಿ. ೫೫). [ಸಂ. ಅಭಿಜಿದ್ಯೋಗ] 

ಅಭಿಜಿತು (ನಾ). - ಅಭಿಜಿತ್ತು ೩: ಶ್ರವಣಂ, ಧನಿಷ್ಠೆ, ರೋಹಿಣಿ, 
ಜೈೇಷ್ಠೆ, ಅಭಿಜಿತು, ಉತ್ತರಾಷಾಢೆ, ಅನುರಾಧೆ ಈ ಯೇಟುಂ ನಕ್ಷತ್ರಂ 
ಗಳ್‌ (ಲೋಕೋಪ. ೪-೮೩ ಟೀಕೆ), (ಸಂ. ಅಭಿಜಿತ್‌] 

ಅಭಿಜಿತ್ತು (ನಾ). ೧. ಜಯಶಾಲಿ; ವಿಜಯಶೀಲ. ೨. ದಿವಸದ 
ಎಂಟನೆಯ ಮುಹೂರ್ತ ; ಹೊತ್ತು ಮೂಡಿದಮೇಲೆ ಹದಿನೈದ 
ನೆಯ ಗಳಿಗೆಯಿಂದ ಹಿಡಿದು ಹದಿನೇಳನೆಯ ಗಳಿಗೆಯ ವರೆಗಿನ 
ಕಾಲ; ಕುತುಪಕಾಲ. ೩. ಉತ್ತರಾಷಾಢ ಮತ್ತು ಶ್ರವಣ ಈ 
ಎರಡು ನಕ್ಷತ್ರಗಳ ನಡುವಣ ಒಂದು ವಿಶಿಷ್ಟ ನಕ್ಷತ್ರ: ಅಧಿದೇವತೆ 
ಗಳ... ಇರ್ಪತ್ತೆಂಟು ನಕ್ಷತ್ರ 0ಗಳ್ಳೆ .. R Wh ಅಜಂ, ಶ್ರವ 
ಣಕ್ಕೆ ವಿನ್ನು (ಲೋಕೋಪ. ೧-೬ ಟೀ). [ಸಂ. ಅಭಿಜಿತ್‌] 

ಅಭಿಜಿನ್ಮುಹೂರ್ತ (ನಾ). - ಅಭಿಜಿತ್ತು ೨: ತತ್ಪುರುಡೇವಂ ಮುಕ್ತಿ 
ವಧೂವರತೆಯನಭಿಜಿನ್ಮು ಹೂರ್ತದೊಳ್‌ ಕೈಕೊಂಡಂ (ಆದಿಪು. ೧೬-೫೧). 

[ಸೆಂ. (ಅಭಿಜಿತ್‌ + ಮುಹೂರ್ತ)] 

ಅಭಿಜೆ (ನಾ). ಇ ಅಭಿಜಿತ್ತು ೩: ಶ್ರವಣಂ ಧನಿಸ್ಮೆ ರೋಹಿಣಿ ದಿವಿಜಾಧಿಸ 
ನಭಿಜೆಯುತ್ತರಾಷಾಢಂ ಮೈತ್ರ ಪನ ತಾರೆಗಳ್‌ ವಾಸವಮಂಡಳಮೆಂಬ 
ನಾಮವಚಳಿತ ವಚನಾ (ಲೋಕೋಪ. ೪-೮೩); ಅಭಿಜೆಯರ ಮೂಲಮುಂ 

* « ಕೃತ್ತಿಕೆಯುಮೆಂಬೀ ತಾರಾನಿಚೆಯಂ ಚರಿಯಿಸುಗುಂ (ತತ್ತ್ವಪ್ಪ 

೧೯೭). (ಸಂ. ಅಭಿಜಾ] 

ಅಭಿಜ್ಞ (ನಾ). ಚೆನ್ನಾಗಿ ತಿಳಿದವನು ; ಬಲ್ಲವನು : ಬಹುವಿಧ ಕಳಾ 
ಕಳಾಪಾಭಿಜ್ಞಂ (ಕಾದಂ ಪೂ. ೫೫); ಸಮಸ್ತ ಕಳೆಯಲಭಿಜ್ಞ ನೆಂದೆನಿಸಿ 
(ಕುವ್ಯಾಉ. ೩-೮೨). [ಸಂ.] 

ಅಭಿಜ್ಞತೆ (ನಾ). ಉತ್ತಮವಾದ ತಿಳಿವಳಿಕೆ: ಪರೇಂಗಿತಪ್ರಜ್ಞನಾದ 
ನರೇಂದ್ರಂ ತಿಳಿದನನಭಿಜ್ಞತೆಗೆ ಮನದೊಳ್ಳೆಚ್ಚಿ ತಾನುಮುಸಿರದೆಯುಂ 
(ಉಾಜಶೇ. ೧೪-೪ ವ). [ಸೆಂ. ಅಭಿಜ್ಞತಾ] 

ಅಭಿಜ್ಞಮತ (ನಾ). ತಿಳಿದವರ ಅಭಿಪ್ರಾಯ : ಅಭಿಜ್ಞಮತವಿದು ತಪ್ಪ 
ದೆಂದನು ಮುನಿ ನೃಪಾಲಂಗೆ (ಕುವ್ಯಾಸ. ೧೧-೩೭). [ಅಭಿಜ್ಞ * ಮತ] 

ಅಭಿಜ್ಞಾನ (ನಾ). ೧. ತಿಳಿವು; ಜ್ಞಾನ: ಅಭಿಜ್ಞಾನಮಂ ನೀಂ 
ಕೃಪೆಯಂ ಮಾಡುತ್ತೆ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ 
(ರಕ್ಷಾಶ. ೮೪). ೨. ನೆನಪು; ಜ್ಞಾಪಕ. ೩. ಜ್ಞಾಪಕಕ್ಕೆ ತರುವ 
ಮಾತು, ಕತೆ, ವಸ್ತು ಮುಂತಾದ ಕುರುಹು. ೪. ಸಾಕ್ಷಿ; ರುಜು 
ವಾತು. [ಸಂ.] 

ಅಭಿಜ್ಞಾರೇಖೆ (ನಾ). ಗುರುತಿನ ಗೆರೆ; ಸಂಕೇತದ ರೇಖೆ: ರಾಜ್ಞೀ 
ಗರ್ಭದೊಳಿರ್ದುಂ ತ್ರಿಜ್ಞಾನಸಮೇತನೆಂದು ಪೇಲಕ್ತಿಚೆಗಿವೆ ದಲಭಿಜ್ಞಾ 
ಕೇಖೆಗಳೆನಿಸಿ ನುನೋಜ್ಞತೆಯಂ ತ್ರಿವಳಿರೇಖೆ ತಳೆದೆಸೆದಿರ್ಕುಂ (ಚಂದ್ರವು. 
೧೨-೨೫). [ಅಭಿಜ್ಞಾ * ರೇಖೆ] 

ಅಭಿಜ್ಞೆ (ನಾ). ೧. ನೆನಹು; ಜ್ಞಾ ಪಕ. ೨. ಗುರುತು ಹಿಡಿಯು 
ವುದು; ಗುರುತು. ೩. ತಿಳಿದಪೆಳು ; ಬಲ್ಲವಳು. 

[ಸಂ. ಅಭಿಜ್ಞಾ] 


೩೧೮ 


ಕಾ 


5 


20 


ಪ್ರ.|25 


ಅಭಿಧಾವ್ಯಾಪಾರ 


ಅಭಿತಂದ್ರಿಸು (ಕ್ರಿ). ೧. ಆಲಸ್ಯವನ್ನುಂಟುಮಾಡು. ೨. ಕೀಳು 
ಮಾಡು ; ಸೋಲಿಸು: ಇಂದ್ರನ ವಧು ಚಕ್ರಧರನ ಸ್ತ್ರೀರತ್ನ ನಾಗೇಂ 
ದ್ರನ ಸತಿಯರೊಳಾದ ಇಂದ್ರಿಯಸುಖವನಾಕೆಯ ಪಡೆದೊತ್ತ ಭಿತಂದ್ರಿ 
ಪಳವಳಾಟಕೆಣೆಯೆ (ಭರಚ. ೭೮-೧೫೨). [ಅಭಿತಂದ್ರ್ಯಾ * -ಇಸ್ಕು] 
ಅಭಿತಾಪ (ನಾ). ೧. ಬೇಗೆ; ಸೆಕೆ. ೨. ಸಂಕಟ; ಕ್ಲೇಶ : ಅಭಿತಾಪ 
ಮಾನಪ್ರಭೃತಿ ಭೃತ್ಯರನಭಯ ಸನ್ಮಾನಾದಿಗಳಿಂ ಸ್ವೀಕರಿಸಿಯುಂ 
(ಚಂದ್ರಪು. ೨-೬೦ ವ). (ಸಂ. 
ಅಭಿಧಮನಿ (ನಾ). ಹೃದಯಕ್ಕೆ ಅಭಿಮುಖವಾಗಿ ಹೋಗುವ ರಕ್ತ 
ನಾಳೆ. (೪೩೯೩೬. ಇಂಕನಿ). [ಅಭಿ * ಧಮನಿ] 
ಅಭಿಧರ್ಮಪಿಟಕ (ನಾ). ೧. [ಬೌದ್ಧ] ತತ್ತ್ವವಿಚಾರ ಗ್ರ 
ರಾಶಿ. ೨. ತ್ರಿಪಿಟಿಕಗಳಲ್ಲಿ ಒಂದು. 
[ಸಂ. (dE 'ಓಟಕ)] 
ಅಭಿಧಾ (ನಾ). ಹೆಸರು: ಅವರಿಗೆ ಪಾಳಯಗಾರರೆಂದು ಅಭಿದಾ£ಧಾ3 
ವಾಯಿತೋ, ಖಂಡಿತವಾಗಿ ಯಾವ ಮೂಲವೂ ಗೊತ್ತಾಗಿಲ್ಲ (ಪಾಳಗಾ.೪). 
[ಸಂ.] 
ಅಭಿಧಾತೃ (ನಾ). ಹೆಸರಿಡುವವನು ; ಶಬ್ದವನ್ನು ಪ್ರಯೋಗಮಾಡು 
ವವನು: ಅಭಿಧಾನ, ಅಭಿಧೇಯ, ಅಭಿಧಾತೃ - ಎಂಬ ವ್ಯವಹಾರವು 
ಕಡಿನಡೆಯದೆ ಇರುವುದರಿಂದ (ಬ್ರಹ್ಮಭಾ. ೪೮೦). [ಸಂ.] 
ಅಭಿಧಾನ (ನಾ). ೧. ಹೆಸರಿಸುವುದು ; ಹೇಳುವುದು. ೨. ಹೆಸರು; 
ಅಂಕಿತ: ಛತ್ರವತಿಯೆಂಬಭಿಧಾನಮನಾಳ್ನುದಾ ಪೊಟಿಲ್‌' (ಪಂಸಭಾ. 
೩-೩೯). ೩. ಮಾತು; ಶಬ್ದ. ೪. ಸಂಭಾಷಣೆ; ಮಾತುಕತೆ. 
೫. ನಿಘಂಟು; ಶಬ್ದಾರ್ಥಕೋಶ: ಅಭಿಧಾನ ಸಾಮುದ್ರಿಕಂ... 
ಎಂಬಿವು ಮೊದಲಾದ ನರವೈದ್ಯಮುಮಂ ಓದಿಸಿದಂ (ವಡ್ಡಾರಾ. ೨೩-೧೫). 
೬. “ಕೀರ್ತಿ” (ಗಂಗಾಮ. ೧೧). [ಸೆಂ.] 
ಅಭಿಧಾನದೋಹು (ನಾ). ಹೇಳು; ನಿರೂಪಿಸು : ದಾನಕೆ ಪಾತ್ರ 
ದೀಕ್ಷೆಗೆ ಯೋಗ್ಯರೆಂದು ವಿಧಾನದೋಜಕಿದನಯ್ಯನಂದು ಜ್ಞ್ಯಾನಕೆ ಧ್ಯಾನಕೆ 
ದಕ್ಷರೆಂದಾನಭಿಧಾನದೋಜನಿದೆನೊಪ್ಪಿರೆಂದ (ಭರಚ. ೬೦-೮೩). 
[ ಅಭಿಧಾನ * ತೋಣಲು,] 
ಅಭಿಧಾನಪದ (ನಾ). ನಾಮಪದ : ನಾಮಪದ ಅಭಿಧಾನಪದಂಗಳಾದ 
(ಶಮದ. ೮೦ ಟಕೆ). [ಅಭಿಧಾನ * ಪದ] 
ಅಭಿಧಾನಪರಂಪರೆ (ನಾ). ಶಬ್ಧಾರ್ಥಗಳ ಕೋಶ; ನಿಘಂಟು: 
ಲಿಸಿಶಬ್ದಶಾಸ್ತ್ರಮಭಿಧಾನಪರಂಪರೆ ನಾಟಕ ಪ್ರಯೋಗಂ ಕಾವ್ಯಂ ನೈಪ 
ನೀತಿಜೋಯಿಸಂ ರತ್ನಪರೀಕ್ಷೆ ವಿಷಾಪಹರಣಮಾಯುರ್ವೆದಂ (ಪುನ್ಪಪು. 
೪-೫೮). [ಅಭಿಧಾನ * ಪರಂಪರೆ] 
ಅಭಿಧಾನಪ್ರನೀಣ (ನಾ). ನಿಘಂಟುಗಳನ್ನು ಚೆನ್ನಾಗಿ ಬಲ್ಲವನು: 
ವ್ಯಾಕರಣಪರಿಣತನಲಂಕಾರಪರಿಚಿತನನೇಕ ರಸನಿಪುಣನಭಿಧಾನ ಪ್ರನೀಣಂ 
(ಹಚಕಾ. ೧-೪). [ಅಭಿಧಾನ * ಪ್ರವೀಣ] 
ಅಭಿಧಾವೃತ್ತಿ (ನಾ). ವಾಚ್ಯಾರ್ಥಗಳನ್ನು ತಿಳಿಸುವ ಶಬ್ದಶಕ್ತಿ : 
ಸಂಕೇತಿತವಾದ ಅರ್ಥವನ್ನು ಸಾಕ್ಷಾತ್ತಾಗಿ ತಿಳಿಸುವ ಶಬ್ದಶಕ್ತಿಗೆ 
ಅಭಿಧಾವೃತ್ತಿಯೆಂದೂ . . . ಹೆಸರು (ಭಾರಮಾ. ೨೨೩). 
[ಅಭಿಧಾ * ವೃತ್ತಿ] 
ಅಭಿಧಾವ್ಯಾಪಾರ (ನಾ). - ಅಭಿಧಾವೃತ್ತಿ: ಶಬ್ದವು ಮುಖ್ಯವಾದ 
ವೃತ್ತಿಯನ್ನು (ಇ ಅಭಿಧಾವ್ಯಾಪಾರವನ್ನು) ಬಿಟ್ಟು ಗುಣವೃತ್ತಿಯಿಂದ 
(= ಲಕ್ಷಣಾವ್ಯಾ ಪಾರದಿಂದ) ಅರ್ಥವನ್ನು ಬೋಧಿಸುವುದಕ್ಕೆ ಒಂದು 
ಪ್ರಯೋಜನವೇ ಕಾರಣವಾಗಿರುವುದಷ್ಟೆ (ಧ್ವನ್ಯಾಲೋ. ೪೬). 
[ಅಭಿಧಾ * ವ್ಯಾಪಾರ) 


ಂಥಗಳ 


ಅಭಿಧೀಯಮಾನ ೩೧೯ ಅಭಿನಾಳಿ 


ಅಭಿಧೀಯಮಾನ (ನಾ). ವಾಕ್ಯದ ವಾಚ್ಯಾರ್ಥ; ಅಭಿಧಾವೃತ್ತಿ | ' ರ್ಯಂಗಳಿಂಬ ನಾಲ್ಕಭಿನಯಮಂ (ಅಜಿಪು. ೫-೯). ೩. ನೈಜವಲ್ಲದ 
ಯಿಂದ ತೋರುವ ಅರ್ಥ: ವಾಕ್ಯದಿಂದ ತಿಳಿದುಬರುವ ವಕ್ತ್ಯೃಪಿನ | ತೋರಿಕೆ; ನಟನೆ; ಕಪಟ, [ಸಂ.] 
ಒಟ್ಟು ಅಭಿಪ್ರಾಯಕ್ಕೇ ಇಲ್ಲಿ ತಾತ್ಪರ್ಯವೆಂದು ಹೆಸರು ; ಇದು ಅಭಿ ಅಭಿನಯಗೂಡು (ಕ್ರಿ). ಅಭಿನಯ ಸಮೇತವಾಗು : ಹಿರಿದು ಸುಳಾದಿ 


ಧೀಯಮಾನ, ಪ್ರತೀಯಮಾನ, ಧ್ವನಿರೂಪ ಎಂದು ಮೂರು ಬಗೆ ತಾಳದಲಿ ಕರದಭಿನಯಗೂಡಿ ಕಡು ಕುಶಲದೆ ನಾಟ್ಯದಿರವ ಮೆಜಕಿದ 
(ಭಾರಮಿಾ. ೯೧). (ಸಂ.] 5 ರಂಗನೆಯರು (ಕಂನನಿ. ೮-೬೧). [ಅಭಿನಯ + ಕೂಡ್ಕು] 
ಅಭಿಧೆ (ನಾ). ೧. ಹೆಸರು; ನಾಮಥೇಯ. ೨. ಮುಖ್ಯವೆನಿಸಿದ | ಅಭಿನಯಚತುಷ್ಟಯ (ನಾ). ಆಂಗಿಕ, ವಾಚಿಕ, ಸಾತ್ವಿಕ, 
ವಾಚ್ಯಾರ್ಥವನ್ನು ಕೊಡುವ ಶಬ್ದಶಕ್ತಿ. ೩. ಮಾತು; ಶಬ್ದ. | ಆಹಾರ್ಯ ಎಂಬ ನಾಲ್ಕು ಬಗೆಯ ಅಭಿನಯ : ಅಂಗ ಪ್ರತ್ಯಂಗ 
(ಸಂ. ಅಭಿಧಾ] ಸಂಭವಾಂಗಿ ಕಾದ್ಮಭಿನಯ ಚತುಷ್ಟಯ ಪ್ರಯುಕ್ತ ಶ್ರುತಕಳಾಸರಿಣ 
ಅಭಿಧೇಯ (ನಾ). ಹೆಸರುಳ್ಳ ವಸ್ತು; ಅಂಕಿತವುಳ್ಳದ್ದು : ಇವು ತನುಂ (ಚಂದ್ರಪು. ೪-೮೦ ವ). [ಅಭಿನಯ + ಚತುಷ್ಟಯ] 
ಕಾಳಿಂಗಾಭಿಧೇಯಪ್ರವಿದಿತಮಿವು ಕಾಂಭೋಜ ಬಾಹ್ಲೀಕ ದೇಶೋದ್ಭವ |0| ಅಭಿನಯಶಾಸ್ತ್ರ (ನಾ). ಅಭಿನಯಕ್ರಮವನ್ನು ತಿಳಿಸುವ ಶಾಸ್ತ್ರ ; 
ಮಶ್ವಂ (ಕಾದಂಉ. ೮೨೫). ೨. ಶಬ್ದದ ಅರ್ಥ : “ ಅಭಿಧೇಯಮೆಂದು ನಾಟ್ಯಶಾಸ್ತ್ರ: ಮಾನವನು ನೃತ್ಯ ಮೊದಲಾಗಿ ಅಭಿನಯಶಾಸ್ತ್ರವನ್ನು 
ಅರ್ಥಂ? (ಶಮದ. ೭ ವೃತ್ತಿ). [ಸಂ.] ಮಾಡಿಕೊಂಡನು (ಸಾವಿ. ೧೨೮). [ಅಭಿನಯ * ಶಾಸ್ತ್ರ] 
ಅಭಿಧೇಯಾರ್ಥ (ನಾ). ಶಬ್ದದ ಅಥವಾ ವಾಕ್ಯದ ಮುಖ್ಯಾರ್ಥ; | | ಅಭಿನಯಿಸು (ಕ್ರಿ). ಅನುಕರಿಸಿ ತೋರು; ನಟನೆಯಿಂದ ತೋರಿಸು: 
ವಾಚ್ಯಾರ್ಥ : ಸಂಕೇತಿತವಾದ ಅರ್ಥವನ್ನು ಸಾಕ್ಟಾತ್ತಾಗಿ ತಿಳಿಸುವ ಶಬ್ದ “ ಅಭಿನಯಿಸು - ಅನುಕರಣೇ » (ಶಮದಾ) ; ಆಗಳ್‌ ಕರ್ಣನ ಬಬಕಿವಟಕಿ 
ಶಕ್ತಿಗೆ ಅಭಿಧಾವೃತ್ತಿಯೆಂದೂ, ಇದರಿಂದ ತಿಳಿದುಬರುವ ಅರ್ಥಕ್ಕೆ |15| ಯನೆ ಪೋಪುದನಭಿನಯಿಸುವಂತೆ. .. ಮೂರ್ಛೆವೋದ ದುರ್ಯೋಧ 
ಅಭಿಧೇಯಾರ್ಥ, ವಾಚ್ಯಾರ್ಥ ಅಥವಾ ಮುಖ್ಯಾರ್ಥ ಎಂದೂ ಹೆಸರು ನನಂ (ಪಂಪಭಾ. ೧೨-೨೨೦ ವ); ಅಟಕ್ತಿಯಿಂದಾಂ ರಾಮಚಂದ್ರ 
(ಭಾರಮಾ. ೨೨೩). [ಅಭಿಧೇಯ +೬ ಅರ್ಥ] ನಾಗಿಯುಂ ಮಹಾದೇವಿ ಸೀತಾದೇವಿಯಾಗಿಯುಂ ನಾಟಕಮನಭಿಯಿಸಿ 
ಅಭಿಧೈ (ನಾ). ೧. ಏನನ್ನಾದರೂ ಕುರಿತು ಚಿಂತಿಸುವುದು; (ಪಂಚತಂ, ೧೯೬-೧೨); ದಿವಿಜರ ಂ ಜಜಕಿಜಜಕೆವುತಭಿನಯಿಸಿ ಹಾಸ್ಕ 
ಚಿಂತನೆ, ೨. ಬಯಕೆ; ಆಸೆ: “ಭಿಕ್ಷುವು, ಮಹಾರಾಜ, ಲೋಕದ ರಸಮಂ ಸಭೆಗೆ ಕರೆಕರೆವುತುಂ ಭೃಂಗಿ... ಶಿವನಿದಿರೊಳೆಸೆದಿರ್ದನು 
ಮೇಲಿನ ಅಭಿಧ್ಯೈಯನ್ನು ಬಿಟ್ಟು, ಅಭಿಧ್ಯೆ ಹೋದ ಚಿತ್ತದಿಂದೆ ವಿಹರಿಸು [20 (ಚೆ ಬಪು. ೨-೨೭); ಕಾವ್ಯದ ಒಂದು ದೃಶ್ಯನನ್ನು ಅಭಿನೆಯಿಸುವುದಾಗಿ 
ನನು...” (ಬುದ್ಧಪ. ೧೯೧). ೩. ಹೆರವರ ವಸ್ತುಗಳನ್ನು ತನಗಾಗಿ ಹೇಳಿದರು (ಶಾಲೆಮ. ೭೪). [ಅಭಿನಯ + -ಇಸ್ಕು] 
ಬಯಸುವ ದುರಾಶೆ. (ಸಂ. ಅಭಿಧ್ಯಾ] ಅಭಿನಲಿಸು (ಕ್ರಿ). ಅಭಿನಯಿಸು ; ಕುಣಿಸು : ಮುದ್ರಿಗಳಿಂದಲಿ ಬಲು 


ಸಮಸ್ತ ವಿದ್ಯಾಪತಿ ನಾಭಿನಂದನನುಪಾಶ್ರಿತ ಭವ್ಯ ಜನಾಭಿನಂದನಂ ತುಳಿವಾಗ ಅಭಿನಲಿಸುವ ಹಸ್ತ ಅದೃತ ( ಅದ್ದೆ $ತ) ವಿಜಯವಿಠಲ ತಿರು 
(ಅದಿಪು. ೧-೪೦). ೨. ಕೊಂಡಾಟ; ಪ್ರಶಂಸೆ; ಗೌರವ ತೋರಿಸು |25| ವೆಂಗಳ,ಭದ್ರ ಗಜರಾಜ ವರದನ್ನ ಹಸ್ತ (ತೀರ್ಥಮ. ೧೫೬-೬). 
ವುದು. ೩. ಅಪೇಕ್ಷೆ; ಆತೆ. ೪. ಸಂತೋಷ ಸೂಚನೆ. [ಸಂ.] [ಅಭಿ * ನಲಿಸು] 
ಅಭಿನಂದನೀಯ (ಗು). ಅಭಿನಂದನೆಗೆ ಅರ್ಹವಾದ. [ಸಂ.] ಅಭಿನನ (ಗು). ಹೊಸದಾದ; ನೂತನವಾದ: ಉಭಯಕವಿಚಕ್ರ 
ಅಭಿನಂದನೆ (ನಾ). ೧. ಅಭಿನಂದನ ೨: ಅಭ್ಯಾಸ, ಅನುಭವ, ಮನೋ ವರ್ತಿಗಮಭಿನವಚಕ್ರವರ್ತಿಗಂ ದೊರೆಯೊಳರೆ (ಅಜಿಪು. ೧೨-೩೯). 
ಭಾವ, ಅಭಿನಂದನೆ - ಇತ್ಯಾದಿಯನ್ನೆ ಲ್ಲಾ ಒಳಗೊಂಡು ಸಮಾಜ ಜೀವನದ [ಸಂ.) 
ವಿವಿಧ ಅನುಭವ ಕ್ಷೇತ್ರಗಳನ್ನು ಪ್ರತಿಬಿಂಬಿಸುತ್ತದೆ (ಶಿಕ್ಷ. ೧೬೩). |10| ಅಭಿನವಾಗತೆ (ನಾ). ಹೊಸದಾಗಿ ಬಂದವನು: ಭುವನಾಧೀಶ್ವರಸುತ 
೨. = ಅಭಿನಂದನಳ೪: ಅದಕ್ಕಾಗಿ ನಿಮಗೆ ನಾನು ತುಂಬಾ ಅಭಿನಂದನೆ ನಭಿನವಾಗತಂ ಮಾನ್ಯನಪ್ಪನಾರಾಧ್ಯನೆ ದಲ್‌ (ಕಾದಂಉ. ೫೪). 
ಗಳನ್ನು ಸಲ್ಲಿಸುತ್ತೇನೆ (ಕಾವೇರಿ. ೧೯). (ಸಂ. ಅಭಿನಂದನಾ] [ಸಂ.] 
ಅಭಿನಂದಿಸು (ಕ್ರಿ). ೧. ಹೊಗಳು; ಕೊಂಡಾಡು ; ಪ್ರಶಂಸಿಸು : | | ಅಭಿನನಿಸು (ಕ್ರಿ). ಹೊಸದು ಮಾಡು; ಹೊಸದಾಗಿ ಮಾಡು; 
ಇಂದಿನ ಕಾರ್ಯಕ್ರಮವನ್ನು ಸಾಂಗಗೊಳಿಸಿದ್ದಕ್ಕೆ ಅವರನ್ನು ... | ಅತ್ಯುತ್ತಮ ರೀತಿಯಲ್ಲಿ ನಡಸು, ನೆರವೇರಿಸು : ಚೆಲುವು ಮಿಗೆ 
ಅಭಿನಂದಿಸುತ್ತೇನೆ (ಆಬೋಲಿ. ೧೬೯). ೨. ಸಂತೋಷವನ್ನು 35, ಪೂಜಾಪ್ರಬಂಧಗಳನಭಿನವಿಸುವಂ [ಪಾಠಾಂ. ನಯಿ] ದಶಾಂಗಾಮಿಳಿತ 
ಸೂಚಿಸು. [ಅಭಿನಂದನ + -ಇಸ್ಕು] ಧೂಪವನಿತ್ತು ದೀಪಾರತಿಯನೆತ್ತುವನು (ಬಸಪು. ೪೧-೨೨) ; ಮಲು 
ಅಭಿನಮಿಸು (ಕ್ರಿ). ನಮಸ್ಕರಿಸು; ವಂದಿಸು : ನಳಿನನಾಭನ ಪಾದ ಹಣಸ್ತವವೆನಲು ತತ್‌ಕ್ಷಣದೊಳಗೆ ಮೂವತ್ತಾಣು ಶ್ಲೋಕಂಗಳನಭಿನವಿಸಿ 
ಪದ್ಮವನೊಲವಿನಿಂದಭಿನಮಿಸಿ ಭಟಾವಳಿಗೆ ನೇಮವ ಕೊಟ್ಟ ನಂತಕ [ಪಾಠಾಂ. ಮಿಸಿ] ರಚಿಸಿದಾಗಳ್‌ ಮೆಚ್ಚಿ ಶಂಕರನು (ಬಸಪು. ೪೨-೩೯); 
ಸೂನುಸಂಗರಕೆ (ಕುವ್ಯಾದ್ರೋ. ೯-೧೧). ಚೆಲುವು ಮಿಗೆ ರುದ್ರಾಕ್ಷಿವಲಯಾವಳಿಗಳಂ ಸೌವರ್ಣಪಟ್ಟಿಂಗಳನಭಿನವಿಸಿ 
[ಅಭಿನಮನ್ಯ + -ಇಸ್ಕು] ! 40| ಬಾಸಿಗಂಗಳನಿಕ್ಕಿ ಹಣೆಗಳಲಿ (ಬಸಪು. ೫೬-೬). ೨. ಹೊಸದಾಗು ; 
ಅಭಿನಯ (ನಾ). ೧. (ನಾಟಕ ಅಥವಾ ನೃತ್ಯದಲ್ಲಿ) ಅಂತರಂಗದ ಸೊಗಸಾಗು : ಗಂಗಾಡೇವಿಯುರದಲಿ ಮೊಳೆವುತಿರ್ದವು ಮೊಲೆಗಳ 
ಭಾವಗಳನ್ನು ಅಂಗಚಲನಾದಿಗಳಿಂದ ತೋರಿಸುವುದು: ಪ್ರಕ | ನಭಿನವಿಸಿ (ಬಸಪು. ೪-೨೧). [ಅಭಿನವ * -ಇಸ್ಕು] 
ರಣದಿಂ ಶಬ್ದಾಂತರದ ಕೂಟದಿಂದಭಿನಯಂಗಳಿಂದಿಷ್ಟಾರ್ಥ ಪ್ರಕಟನ | | ಅಭಿನಾಳಿ (ನಾ). ಅಭಿನಯಗಳ ಸಮೂಹ (9?) : ಪೇಳೆನಗೆ ತಾಳ 
ಮಕ್ಕುಂ (ಕಾವ್ಯಾವ. ೪೩೧); ಪಿಡಿದಭಿನಯಿಸಿದರೆಸೆವನಭಿನಯಮಂ ಮರ್ದಳೆ ಗೀತ ಸಮ್ಮೇಳಗಳ ಗತಿಗೆಯಡಿಯಂ ನಟಸಿಯಖಿಳಯಭಿನಾಳಿ 
(ಚಂದ್ರಪು. ೪-೬೩ ವ). ೨. ಅಂಗವಿನ್ಯಾಸಾದಿಗಳಿಂದ ರಸಭಾವ|4| ಗಳ ಕರನೇತ್ರಯುಗಂಗಳಿಂದೆ ತೋರುವ ಪ್ರೌಢನಾಯಕಿಯಳಾ ಲೀಲೆ: 


ಅಭಿನಂದನ (ನಾ). ೧. ಸಂತೋಷವನ್ನುಂಟುಮಾಡುವವನು ರಮ್ಯವಾದ ಹಸ್ತ ಅದ್ರಿಯ ನೆಗಹಿದ ಅಗೋಚರವಾದ ಹಸ್ತ (ಕಾ)ಕದೃವೆ 
ಗಳನ್ನು ಪ್ರಕಟಿಸುವುದು : ಪ್ರಕಟಾಂಗಿಕ ವಾಚಿಕ ವ (ನವಮೋ, ೫-೪). [ಸಂ. ಅಭಿನಯಾಳಿ?) 


ಅಭಿನಿರೊಪಣ 


ಅಭಿನಿರೂಪಣ (ನಾ). ಚೆನ್ನಾಗಿ ನಿರೂಪಿಸುವುದು ; ಉತ್ತಮವಾದ 
ವಿವರಣೆ. "ಅಭಿನಿರೂಸಣಂಗೆಯ್‌? ಪರಾ. [ಸಂ.] 

ಅಭಿನಿರೂಪಣಂಗೆಯ್‌ (ಕ್ರಿ). ಚೆನ್ನಾಗಿ ನಿರೂಪಿಸು, ವಿವರಿಸು: 
ಸುರಭಿ ಸುಗಂಧದ್ರವ್ಯಂ ಸುರಭಿ (ಗ್ರೀಷ್ಮರ್ತು] ಸುರಭಿ ಸರ್ವ 
ಮನೋಜ್ಞ ಸುರಭಿ ಸುರಥೇನುನೆಂದಭಿನಿರೂಪಣಂಗೆಯ್ವರರಮೆ ಶಬ್ದಾಗ 
ಮಿಕರ್‌ (ವಸ್ತು ಕೋ. ೧೩೫-೧೦೧). 

[ಅಭಿನಿರೂಪಣ + ಗೆಯ್‌ (೮ ಕೆಯರ್‌,)] 

ಅಭಿನಿಮರ್ಮಕ್ತ (ಗು). ೧. ಬಿಡಲ್ಪಟ್ಟ ; ಬಿಟ್ಟ. (ನಾ). ೨. ಹೊತ್ತು 
ಮುಳುಗುವ ವೇಳೆಯಲ್ಲಿ ನಿದ್ರಿಸುವವನು. [ಸಂ.] 

ಅಭಿನಿರ್ಯಾಣ (ನಾ). ದಂಡಯಾತ್ರೆ; ಧಾಳಿ ನಡಸುವುದು. [ಸಂ.] 

ಅಭಿನಿನೇಶ (ನಾ). ೧. ಆದರ; ಆಸಕ್ತಿ : ಪುರುಷನಾತ್ಮಸಮಯಗುಣ 
ಪರಸಮಯದೋಷ ವಿಶೇಷ ಪರಿಚ್ಛೇದದಿನಾವುದೊಂದು . ಗುಣ ಬಹುಳ 
ಮವಜಕೊಳಭಿನಿವೇಶಂ ಶ್ರೇಯಂ (ಅಜಿಪು. ೮-೨೮ ವ). ೨. ಮನಸ್ಸಿ 
ನಲ್ಲಿ ಬಹಳ ಕಾಲದಿಂದ ಬಲವಾಗಿ ಹುದುಗಿರುವ ಅಭಿಪ್ರಾಯ 
- ವಿಶೇಷ; ನಂಬಿಕೆ: ಅದಜಕಿಂ ಪರಲೋಕ ಸುಖಾರ್ಥಮಾತ್ಮಾಸ್ತಿತ್ವಾಭಿ 
ನಿವೇಶದಿಂ ತನುಧನ ನಿಧನಂಮಾಡಿ ಸೇದೆಗಿಡಲ್ವೇಡ (ಅದಿಪು. ೨-೯ ವ); 
ಅರಿಸ್ಟಾಟಲನ , .. ಮತಗಳೆ ಮೇಲಿನ ಅಭಿನಿವೇಶವು ಸುಲಭವಾಗಿ 
ಹೋಗುವುದೇ (ನಿಜ್ಞಾಕ. ೩೪). ೩. ಹಿಡಿದ ಕೆಲಸವನ್ನು ಸಾಧಿಸು 
ತ್ರೇನೆಂಬ ದೃಢ ನಿಶ್ಚಯ, ಹಟ. (ಸಂ. 

ಅಭಿನಿಷಾದಿ (ನಾ). ಎದುರಿಗಿರುವ ಮಾವಟಗ; ಸಮ್ಮುಖದಲ್ಲಿರುವ 
ಜೋದ, ಮಾವುತ: ವಿಪಕ್ಷವಿಶಿಖಮೋಕ್ಷ ಟಿಂಕಾರಮನೆ ಜಗದು 
ದಗ್ರನಿಜವೀರಗ್ರಹಸ್ತೋಭನಾಕ್ಷರಮೆಂದುಂ ಬಗೆದಭಿನಿಷಾದಿಯುಮಂ 
೬ ನಿಜವಿಜಯ ಸಿಂಧುರಮುಮಂ ತಿಣ್ಣಂ ನೂಂಕಲುಮವುಂಕಲುಂ 
ಬೆಸಸಿ.(ಆದಿಪು. ೧೪-೯೮ ವ). [ಸಂ.] 

ಅಭಿನೀತ (ಗು). ೧. ಹತ್ತಿರಕ್ಕೆ ಒಯ್ಯಲ್ಪಟ್ಟ. ೨. ಅಭಿನಯಿಸಲ್ಪಟ್ಟ; 
ಅಭಿನಯಿಸಿದ. ೩. ಉತ್ತಮವಾಗಿ ಕಳೆಗೊಳಿಸಿದ,--ಸಂಸ್ಕರಿಸಿದ; 
ಅತ್ಯಂತ ಶ್ರೇಷ್ಠವಾದ. ೪. ಉಚಿತವಾದ; ಯುಕ್ತವಾದ; 
ಯೋಗ್ಯವಾದ; ಒಪ್ಪತಕ್ಕು. (ನಾ). ೫. ಸಮಚಿತ್ತ; ದಯಾಳು ; 
ಕ್ರಮಾಶೀಲ ; ಸ್ನೇಹಪರ. (ಸಂ.) 

ಅಭಿನುತ (ಗು). ಸ್ತೋತ್ರಮಾಡಲ್ಪಟ್ಟ ; ಹೊಗಳಲ್ಪಟ್ಟ ; ಶ್ರೇಷ್ಠ 
ವಾದ : ಅಭಿನುತಕಲ್ಪಮಹೀಜಂಗಳಿಂ (ಶಾಂತಿಪು. ೬-೧೦೦). [ಸಂ.] 

ಅಭಿನುಶಿ (ನಾ). ಹೊಗಳಿಕೆ; ಕೊಂಡಾಟ; ಸ್ತೋತ್ರ : ನಿರ್ಮಳತರ 
ತನುವನೀಯನೆ ಮಯೂರಂಗಭಿನುತಿಗೆ ಮೆಚ್ಚಿ (ಬಸಸು.೫೪-೬೯). [ಸಂ.) 

ಅಭಿನುತಿಸು (ಕ್ರಿ). ಕೊಂಡಾಡು; ಸ್ತೋತ್ರಮಾಡು ; ಹೊಗಳು: 
ಇಳೆಯುಂ ಶಿವಶರಣರುಂ ಅಭಿನುತಿಸೆ (ಉದ್ಭದೇ. ೩-೧೪). 

[ಅಭಿನುತಿ + -ಇಸ್ಕು] 

ಅಭಿನೂತ (ಗು). - ಅಭಿನುತ: ಅಭಿನೂತಕೇತಕೀಕಿಸಲಯಾಪಹಸಿತ 
ಕರತಲಪಲ್ಲವೆ (ಸುಕುಮಾ. ೯-೧೦೭ ವ). [ಸೆಂ.] 

ಅಭಿನೂತೆ (ನಾ). ಹೊಗಳಲ್ಪಟ್ಟವಳು; ಶ್ರೇಷ್ಠಳಾದವಳು : ನೃಪೇಂ 
ದ್ರನಾ ವನಾಂತದಿನಭಿನೂತೆಯಪ್ಪ ಪರಿಚಾರಿಕೆ ಚಂಪಕಮಾಲೆಯೆಂ 
ಬೊಳ್‌' (ನೇಮಿಪು. ೩-೧೪೮). (ಸಂ. ಅಭಿನೂತಾ] 

ಅಭಿನೇತೃ (ನಾ). ನಟಿ; ಅಭಿನಯಿಸುವವನು : ಕಾಲಕ್ರಮದಲ್ಲಿ 
ಅವರು ಪಾಕೀಸ್ತಾನದ ಅಭಿಪ್ರಾಯದ ಅಭಿನೇತೃವಾದರು (ಬೆಸಂಕ. 

[ಸಂ.1 

ಅಭಿನೇತ್ರಿ (ನಾ). ನಟಿ: ಅಭಿನೇತ್ರಿಯ ರಾಣಿಗೆ ಅಭಿವಂದನೆ (ಆಶ್ರಮ. 
೪೬). (ಸಂ. ಅಭಿನೇತ್ರೀ] 


೧೧-೨-೬೫ ; ೮-೩). 


೩೨೦ 


09 


25 


35 


45 


ಅಭಿಪ್ರೇತ 


ಅಭಿನೇಯ (ಗು). ೧. ಅಭಿನಯಿಸಿ ತೋರತಕ್ಕ. (ನಾ). ೨. ದೃಶ್ಯ 
ಕಾವ್ಯ: ಕಾವ್ಯಗಳನ್ನು ದೃಶ್ಯವೆಂದೂ, ಶ್ರವ್ಯವೆಂದೂ ಭಾಗಮಾಡು 
ವುದು ಎರಡನೆಯ ಕ್ರಮ, ದೃಶ್ಯಕ್ಕೆ ಅಭಿನೇಯನೆಂದೂ ಹೆಸರು (ಕೈಪಿಡಿ. 
೧೮೧). ೩. [ಕಾವ್ಯಮಾ] ವ್ಯಂಗ್ಯಧ್ವನಿ: ಅಭಿನವಗುಪ್ತರು ಅಭಿ 
ನೇಯಾರ್ಥ ಎಂಬ ಮೂಲದ ಶಬ್ದಕ್ಕೆ ಅಭಿನೇಯ ವ್ಯಂಗೃಧ್ವನಿ ; ಅದರ 
ವ್ಯಂಜಕ ಎ ವಾಚ್ಯಾರ್ಥ ಕಾವ್ಯಾರ್ಥ ಎಂದು ನಯನ ಮಾಡಿದ್ದೂರೆ 
(ಧ್ವನ್ಯಾಲೋ. ೧೩೯). [ಸಂ.] 

ಅಭಿನೇಯಾರ್ಥ (ನಾ). ನಾಟಕವೇ ಮೊದಲಾದ ರೂಪಕ ಪ್ರಭೇದ 
ಗಳು: ಕಾವ್ಯದಲ್ಲಿ ಅನೇಕ ಪ್ರಭೇದಗಳುಂಟು. .. "ಅಭಿನೇಯಾರ್ಥ', 
"ಅಆಖ್ಯಾಯಿಕಾ', "ಕಥಾ? ಇತ್ಯಾದಿಗಳು (ಧ್ವೃನ್ಯಾಲೋ- ೧೪೧). 

[ಅಭಿನೇಯ + ಆರ್ಥ] 

ಅಭಿನ್ನ (ಗು). ೧. ಬೇರೆಯಲ್ಲದ ; ಒಂದೇ ಆದ : ಭಿನ್ನನಂತಿರೆ ತೋಜಾ 
ಭಿನ್ನಾ ಭಿನ್ನ ನೆನಿಸಿಯೆ ಮೆಜತಿವ ತಿಳಿಯಲಭಿನ್ನ ನೈ (ಕುವ್ಯಾಉ: ೯-೭೧). 
೨. ಒಡೆಯದ; ಮುರಿಯದ : ಅಭಿನ್ನಸುವ್ರತಲೋಲ ಗುಣಸಂಪನ್ನ 
ನಂಗವಿಕಾರದೂರೈಕಪ್ರವರ್ತನನು (ಬಸಪು. ೩೦-೨).. ೩. ವ್ಯತ್ಯಾಸ 
ಹೊಂದದ. [ಸಂ.] 

ಅಭಿನ್ನಾಂಗಿ (ನಾ). ಏಕರೂಪಳು ; ಒಂದೇ: ರೂಪವುಳ್ಳವಳು : 
ಹಿಮಶೈಳದೊಳಂ ಜಳಧಿಯೊಳಮೆಂತಭಿನ್ನಾಂಗಿ ಗಂಗೆ ಸಂಗತೆ (ಆದಿಪು. 
೧-೭೭). (ಸೆಂ. ಅಭಿನ್ನಾಂಗೀ] 

ಅಭಿಪನ್ನ (ನಾ). ೧. ಆಶ್ರಯಿಸಿದವನು; ಮರೆಹೊಕ್ಕವನು: 
ಜೈವಾತೃಕರ್‌ ದೋಷಾಕರರಲ್ಲು ; ಪುರಸ್ಕೃತರಭಿಷನ್ನರಲ್ತು `(ರಾಮಾಶ್ವ. 
೭-೨೩). ೨. ಕಷ್ಟಕ್ಕೆ ಸಿಕ್ಕಿದವನು. ೩. ಶತ್ರುವಿನ ಆಕ್ರಮಣಕ್ಕೆ 
ಗುರಿಯಾದವನು. ೪. ತಪ್ಪುಕೆಲಸ ಮಾಡಿದವನು. (ಸಂ. 

ಅಭಿಸಾತ (ಗು). ಪ್ರಗತಿಹೊಂದುತ್ತಿರುವ ; ಮುನ್ನಡೆಯುತ್ತಿರುವ : 
ನಾವೀಗ ಕಾಣುತ್ತಿರುವುದು ತೀರ ಬೇರೆಯಾಗಿರುವಂಥ ವಿಶಾಲವೂ ಅಭಿ 
ಪಾತವೂ ಹಾಗೂ ಕಲಾನಿರೂಪಣಾತ್ಮಕವಾಗಿ' ಅರ್ಥವಿವರಣೋಪೇತವೂ 
ಆದ ಆಂದೋಲನದ ಮೊದಲನೆಯ ಮೆಟ್ಟಲು (ಪ್ರಬಂಧ. ೧೩೩). [ಸಂ.] 

ಅಭಿಪ್ರಾಣಿ (ನಾ). ಸಾಧು; ಬಡಜೀವಿ: ನಮ್ಮ ತರಲ ಎಂಥ ಒಳ್ಳೇ 
ಹುಡುಗ! ಈ ದಿಕ್ಕೇಡಿ ಹಿಮಿ ಅವನ ಮೇಲೆ ವಿಧವಾವಿವಾಹದ ಆರೋಪ 
ಹೊರಿಸಿದ್ದಳು. ಅವನು ಅಭಿಪ್ರಾಣಿ, ಲೋಕಲಜ್ಜಿಗೆ ಅಂಜಿ ಊರುಬಿಟ್ಟೀ 
ಓಡಿಹೋದ (ಎರಸೆ. ೫೯); ನಾನೊಂದು ಅಣುಜೀ ವ, ಅಭಿಪ್ರಾಣಿ 
(ಅಂತರಾ. ೭). [ಸಂ] ನ 

ಅಭಿಪ್ರಾಯ (ನಾ). ೧. ಮನಸ್ಸಿನ ಭಾವ; ಇಷ್ಟ; ಆಶೆಯ: ಆ 
ಯುವತಿರತ್ನಮಂ ಭವದೀಯಾತ್ಮಜ ಫುರುಸರತ್ನದೊಳ್‌ ಕೂಡುವಭಿ 
ಪ್ರಾಯಂ ಪ್ರೀತಿಲತಾಶಾಖಾಯಮನಡರ್ದಪೆನೆ (ಶಾಂತಿಪು. ೫-೩೪); 
ಪ್ರಾಯಂ ಕೂಸಾದೊಡಭಿಪ್ರಾಯಂ ಕೂಸಕ್ಕುಮೆ(ಶಮದ. ೨೪೩ ಪ್ರಯೋ). 
೨. ಗುರಿ; ಉದ್ದೇಶ: ನಿನ್ನ ಅಭಿಪ್ರಾಯ ನನಗೆ ತಿಳಿಯಲಿಲ್ಲ (ರೂಢಿ). 
೩. ತಾತ್ಪರ್ಯ. ([ಸಂ-) 

ಅಭಿಪ್ರೇತ (ಗು). ಅಭಿಪ್ರಾಯಪಟ್ಟ ; ಉದ್ದೇಶಪಟ್ಟಿ: ತೈಜಸಕರ್ಮಣ 
ದ್ವಯಂ ಸಂಸಾರಿಜೀವಕ್ಕೆ ಅಭಿಪ್ರೇತಗತಿ ನಿರೋಧ ಹೇತುವಕ್ಕುಂ 
(ತತ್ತ್ವಪ್ರ- ೧೦೬). (ನಾ). ೨. ಅಭಿಪ್ರಾಯ; ಉದ್ದೇಶ: ಈ ತರ 
ದುಡ್ಛ ತಾಘನಿಕರಂ ಕಿಡುಗುಂ ದಲಮೋಘಮೆಂಬಭಿಪ್ರೇತದಳುರ್ಕೆಯುಂ 
ರುಟಿಯುಮಿಲ್ಲದೊಡೇವುವೊ ಪೇಟ್‌ ವ್ರತಾದಿಗಳ್‌ (ಜೀವಸಂ. ೧೧-೪); 
ತಾತ್ವಿಕವಾಗಿ ಕಾಮತತ್ವದ ವಿಜಯ, ಕಾವನಗೆಲ್ಲ ಇದರಲ್ಲಿ ಅಭಿಪ್ರೇತೆ 
ವಾಗಿದೆ (ಕಸಾಚ. ೨೧೦) ; ಅಭಿಪ್ರೇ ತವಾದ ರಸವು ಧ್ವನಿತವಾಗುವುದೆಂದು 
ಒಪ್ಪಲೇ ಬೇಕು (ಧ್ವನ್ಯಾಲೋ. ೧೪೦). [ಸಂ.) 


ಅಭಿಭೆವ 


ಅಭಿಭವ (ನಾ). ೧. ಸೋಲು. ೨. ದೈನ್ಯ; ಕಷ್ಟ; ಪಾಡು: ಪ್ರಭು 
ವಾಕ್ಯದಿಂದಂಜದಾತ್ಮಾಮೃತವನುಂಡು ಅಭಿಭವವಳಿದೀಶರಹರು (ಭರಚ. 
೬೬-೧೩೫). ಪಿ ತಿರಸ್ಕಾರಕ್ಕೆ ಗುರಿಯಾಗುವುದು ; ಅವಮಾನ: 
ಪ್ರಭು ಕಿಜಿಯಾತನಂ ನಿಜಿಸಿ ರಾಜ್ಯದೊಳೆನ್ನನವಸ್ತುಮಾಡಿ ಪೂಣ್ಣಭಿಭವ 
ಮಾಗಳೀ ಭವದೊಳಿಂತಿದು ನೀಗದು (ಆದಿಪು. ೨-೩೯). [ಸಂ.] 

ಅಭಿಭವದಾಯಿ (ನಾ). ಕಷ್ಟವನ್ನು ತರತಕ್ಕವನು; ಸೋಲುಂಟು 
ಮಾಡುವವನು: ಜೀಯ ಭಾಸ್ಕರಭೌಮರಶುಭಸ್ಥಾಯಿಗಳು ಗುರು 
ಮಂದರಭಿಭವದಾಯಿಗಳು (ಕುವ್ಯಾಆ. ೨೨-೪). 

[ಸಂ. ಅಭಿಭವದಾಯಿನ್‌) 

ಅಭಿಭವಮೆಯ್ದು (ಕ್ರಿ). ಸೋಲನ್ನು ಹೊಂದು ; ಅವಮಾನವನ್ನು 
ಪಡೆ : ಅಭಿಭವಮೆಯ್ದಿದ ತನಗಿಂ ಸ್ವಭಾವ ಸೌಭಾಗ್ಕವಲಯೆ ಬೇಡಿ 
ದೊಡಂ ದುರ್ಲಭಮಕ್ಕು (ಜಗವಿ. ೧೨-೭೩). [ಅಭಿಭವ * ಎಯ್ದು] 

ಅಭಿಭವಿಸು (ಕ್ರಿ). ೧. ಸೋಲಿಸು: ಅಭಿಭವಿಸಿ ಕಪಿಧ್ವಜಿನಿಯನ 
ಭಯರ್‌ ಪರಿತಂದು ರಾಮಲಕ್ಷ್ಮಣರಂ ಕಂಡು (ಸಂರಾಮಾ. ೧೪-೯೨). 
೨. ತಿರಸ್ಕಾರಕ್ಕೆ ಗುರಿಮಾಡು; ಅವಮಾನಗೊಳಿಸು: ನಾನಾ 
ನಿಶಿತ ಸ್ಫುರಿತ ಹೇತಿಪ್ರಭೆಯನುಳ್ಳಾಪಾತ ಪ್ರಭೆಗಳಭಿಭವಿಸೆಯುಂ (ಜಗನಿ. 
೧೨-೨೮ ವ). ೩. ಆಯಾಸಗೊಳಿಸು; ಸಂಕಟಪಡಿಸು ; ಶಕ್ತಿ 
ಗುಂದಿಸು: ಅಭಿಮನ್ಮು ಮರಣವಾರ್ತಾ ಪ್ರಭೂತಶೋಕಾಗ್ನಿ ಧರ್ಮ 
ತನಯನನಿರದಂದಭಿಭ (ಪಾಠಾಂ. ನ] ವಿಸಿ ತನ್ನನಳುರ್ದಂತೆ ಭಾಸ್ಕರಂ 
ಕೆಂಕಮಾದನಸ್ತಾಚಲದೊಳ್‌ (ಪಂ ಪಭಾ. ೧೧-೧೦೬) ; ಅಭಿಭವಿಸುವ 
ಶುಭಕರ್ಮ ಪ್ರಭಾವದಿಂದೀತನಿನ್ನೆಗಂ ಮಿಥ್ಯಾತ್ವಾನುಭವಿಯೆನಿಸಿರ್ದಂ 
(ಸುಕುಮಾ, ೩-೧೧) ; ಅಭಯಾಮಲಕಾಕ್ಷಂಗಳ್‌ ಸುಭಾಂಡದಿಂ ಕ್ವಥಿತ 
ಮಾದ ಜಲಮಂ ಕುಡಿಸಲ್ಯಭಿಭವಿಪ ವತ್ಸನಾಭಪ್ರಭವಭಯಂ ಪಿಂಗುಗುಂ 
(ಖಮದ. ೨-೨೯). [ಅಭಿಭವ + -ಇಸ್ಕು] 

ಅಭಿಭಾಷಣ (ನಾ). ಎದುರಿಗೆ ಮಾತನಾಡುವುದು ; ಕುರಿತು ಹೇಳು 
ವುದು : ಸಭಾಪತಿಯ ಅಭಿಭಾಷಣ (ನಿಬಂಧ. 1 ೩೦೧). ([ಸಂ.] 

ಅಭಿಭೂತ (ಗು). ೧. ಸೋತುಹೋದ. (ನಾ). ೨. ತೊಂದರೆಗೆ ಸಿಕ್ಕಿ 
ದವನು. ೩. ಅವಮಾನ ಹೊಂದಿದವನು; ಸೋಲಿಸಲ್ಪಟ್ಟವನು : 
ವ್ಯಸನಾಭಿಭೂತನಾವನುಮನುರಾಗವೇಗದೆ ಹಿತಾಹಿತಚಿಂತೆಯನೇಕೆ 
ಮಾಡುಗುಂ (ಪಂರಾಮಾ. ೧೪-೧೧೭). [ಸಂ.] 

ಅಭಿಭೂತಿ (ನಾ). ೧. ಮಹತ್ತರವಾದ ಶಕ್ತಿ. ೨. ಸೋಲು; ಪರಾ 
ಜಯ. ೩. ಅವಮಾನ. ೪. ಕಷ್ಟ; ಕ್ಲೇಶ. [ಸಂ.] 

ಅಭಿಮಂತ್ರಣ (ನಾ). ೧. ಶಾಸ್ತ್ರದಲ್ಲಿ ಸೂಚಿಸಿರುವಂತೆ ಸಂದರ್ಭೊೋ 
ಚಿತವಾದ ಮಂತ್ರಗಳನ್ನು ಜಪಿಸಿ ವಸ್ತುಗಳಿಗೆ ಪವಿತ್ರತೆಯುಂಟು 
ಮಾಡುವುದು. ೨. ಆಹ್ವಾನ; ಕರೆ: “(ಆ)ಕಾರಣಂ, ಆಹ್ವಾನಂ, 
ಅಭಿಮಂತ್ರಣಂ- ಈ ೩ ಕೆರೆಹ” (ಹಲಾಯು. ೨೫-೧೫೩). [ಸಂ.) 

ಅಭಿಮಂತ್ರಿತ (ಗು). ೧. ಮಂತ್ರಗಳ ಮೂಲಕ ಸಂಸ್ಕರಿಸಲ್ಪಟ್ಟ : 
ಪೂತ ಶಿವಮಂತ್ರಾಭಿಮಂತ್ರಿತಭೂತಿ ರುದ್ರಾಕ್ಷಾದಿ ಭೂಸಿತಜಾತನಿರ್ಮಳ 
ಪಂಚಮುದ್ರಾಧಾರರಂ ಮಾಡಿ (ಬಸ ಪು. ೪೯-೪೧). ೨. ರಹಸ್ಯವಾಗಿ 
ಆಲೋಚಿಸಲ್ಪಟ್ಟ. ೩. ಕರೆದ; ಆಹ್ವಾನಿಸಲ್ಪಟ್ಟ. [ಸಂ.] 

ಅಭಿಮಂತ್ರಿಸು (ಕ್ರಿ). ೧. ಮಂತ್ರವನ್ನು ಜಪಿಸಿ ಪವಿತ್ರಗೊಳಿಸು,— 
ಶಕ್ತಿಯುಕ್ಕವಾಗಿ ಮಾಡು: ಕಸೆಯಂ ಬಿಟ್ಟುಜದಭಿಮಂತ್ರಿಸಿ ಚಕ್ರ 
ಮನಸುರವೈರಿಯಿಡುವಾಗಳ್‌ (ಸಂಪಭಾ. ೧೨-೨೧೧); ಮಂತ್ರದಿನಭಿ 
ಮಂತ್ರಿಸಿ ಜಲಮಂ ಮೊಗದೊಳ್‌ ತಳಿಯೆ (ಲೊ € ಕೊ € ಪ. ೧೦-೧೪); 
ಸಾಯಕಮನಭಿಮಂತ್ರಿಸುತ ವೈನಾಯಕಾಸ್ತ್ರವ ಹೂಡಿದನು (ಕುವ್ಯಾ ಕ. 
೨೦-೩೫). ೨. ಆಹ್ವಾನಿಸು ; ಆಮಂತ್ರಿಸು : ಮಂತ್ರಾ ಕ್ಷರ ನಿಯಮದಿ 


೩೨ 


0 
20 


| 
45 


40 


ಅಭಿಮಾನಂಗಿಡು 


ನಭಿಮಂತ್ರಿಸಿ ಬರಿಸಿದೊಡೆ ವಾಯುದೇವಂ ಬಂದು (ಪಂಪಭಾ. ೧-೧೨೪). 
[ ಅಭಿಮಂತ್ರಣ * -ಇಸ್ಕು] 
ಅಭಿಮತ (ಗು). ೧. ಇಷ್ಟವಾದ ; ಒಪ್ಪಲ್ಪಟ್ಟ. (ನಾ). ೨. ಅಭಿ 
ಪ್ರಾಯ; ಮನಸ್ಸಿನ ಭಾವ: ಖಾತಿ ಕಂದದು ಮನದ ಧೈರ್ಯದ 
ಧಾತು ಕುಂದದು ಲಜ್ಜೆಯಭಿಮತ ಜಾತಿಗೆಡದು ವಿರೋಧ ಬಿಡದು 
ಯುಧಿಷ್ಮಿರಾದ್ಯರಲಿ (ಕುವ್ಯಾಗ. ೩-೩೩). ೩ ಇಷ್ಟವಾದುದು ; 
ಸ್ರಿಯವೆನಿಸಿದುದು : ಏನೇನಭಿಮತಮಂ ಪೇಟಕ್ಲೀನಾಸ್ವಾದಿಸಿದೆ ದೇವಿ 
ಯರಮನೆಯೊಳೆನಲ್ಫೇನೇನಭಿಮತಮಂ ಕೇಳಾನಾಸ್ವಾದಿಸಿದೆನಿಲ್ಲ ನೃಪ 
ಕುಲತಿಲಕಾ (ಕಾದಂಪೂ. ೮೫) ; ಜನಕನೆ ನಾಂ ನಿನಗೆನಗಾ ದನುಜಹರಂ 
ಜನಕನದಜಿನಾನಭಿಮತಮಂ ನಿನಗೆನಗಭಿಮತಮಂ ವಿಷ್ಣು ನೆಗಟ್ಟಿದೊಡೆ 
ಮಗದಾರ ಚರಣಂ ಶರಣಂ (ಜಗವಿ. ೧-೩೪). ೪. ಆದರಕ್ಕೆ ಪಾತ್ರ 
ನಾದವನು ; ಗೌರವಾರ್ಹ. (ಸಂ. 
ಅಭಿಮತಫಲಚಕ್ರಿ (ನಾ). ಇಷ್ಟವಾದ ಫಲವನ್ನು ಕೊಡುವ 
ಚಕ್ರ, ಯಂತ್ರ : ಭವರಹಿತಮಪ್ಪ ಜಿನೇಂದ್ರನ ಯಂತ್ರಮಿದು ಅಭಿ 
ಮತಫಲಚಕ್ರಮೆಂಬುದು ಈ ಯಂತ್ರದ ಪೆಸರು (ಪ್ರತಿಷ್ಠಾ. ೧೦-೪೦). 
[ಅಭಿಮತ + ಫಲ ಚಕ್ರ) 
ಅಭಿಮಶಾರ್ಥ (ನಾ). ಪ್ರಿಯವಾದ ಪ್ರಯೋಜನ; ಬಯಸಿದ್ದು ; 
ಇಷ್ಟಾರ್ಥ: ನೀಂ ಪರದೈವತಕಳಾಸ್ವರೂಪನಾಗಿ ತೋರ್ಪೆ ನಿನ್ನಭಿ 
ಮತಾರ್ಥಮನೆ ಮಾಡಿ ಕೃತಾರ್ಥರಪ್ಪೆವು (ಜಗವಿ. ೪-೭೯ ವ). 
[ಅಭಿಮತ * ಅರ್ಥ] 
ಅಭಿಮತಿ (ನಾ). ೧. ಬಯಕೆ; ಇಷ್ಟ. ೨. ಗರ್ವ. ೩. ಗೌರವ; 
ಮರ್ಯಾದೆ. [ಸಂ.] 
ಅಭಿಮತಿಸು (ಕ್ರಿ). ಒಪ್ಪಿಗೆ ಕೊಡು; ಸಮ್ಮತಿಸು: ನನ್ನ ಹಾಗೆಯೇ 
ಅಭಿಮತಿಸುವರೆಂದು ತಿಳಿಯುವೆನು (ಶಾಕುಂತ. ೪೫-೧೨). 
[ಅಭಿಮತ *-ಇಸ್ಯು) 
ಅಭಿಮರ (ನಾ). ೧. ಕೊಲೆ; ನಾಶ. ೨. ಯುದ್ಧ; ಕಾಳಗ. &. ಸ್ವಪಕ್ಷ 
ದವರಿಂದ ಉಂಟಾಗುವ ದ್ರೋಹ ; ವಿಶ್ವಾಸಘಾತ. ೪. ಬಂಧನ ; 
ಸೆರೆ. ೫. ಪ್ರಾಣದ ಮೇಲಿನ ಭೀತಿಯನ್ನು ತೊರೆದು ಹುಲಿ, ಆನೆ 
ಮುಂತಾದುವುಗಳ ಮೇಲೆ ಕಾದಲು ನುಗ್ಗುವವನು. [ಸಂ.] 
ಅಭಿಮಾನ (ನಾ). ೧. ಆತ್ಮಗೌರವ; ಹೆಮ್ಮೆ: ಅಭಿಮಾನಮೊಂದೆ ಕುಲ 
[ಮಣ್ಮು ಕುಲಂ] ಬಗೆವಾಗಳೀ(ಗಳೀ] ಕಲಹದೊಳಣ್ಣ ನಿಮ್ಮ ಕುಲ 
ವಾಕುಲಮಂ ನಿಮಗುಂಟುಮಾಡುಗುಂ (ಪಂಪಭಾ. ೧೦-೨೧) ; ಅರ್ಥ 
ಪ್ರಾಣಾಭಿಮಾನಕ್ಕೆ ಒಡೆಯರು ಸದ್‌ಭಕ್ತರಲ್ಲದೆ ಎನಗಾರೂ ಇಲ್ಲವಯ್ಯಾ 
(ಬಸವ. ೩೪೦). ೨. ಅಹಂಕಾರ; ಸ್ವಪ್ರತಿಷ್ಠೆ. ೩. ಹಿಂಸೆ; 
ನೋಯಿಸುವುದು; ಕೇಡುಂಟುಮಾಡುವುದು : ಒಬ್ಬ ಜಂಗಮನ 
ಅಭಿಮಾನದಿಂದ ಚಾಳುಕ್ಕರಾಯನ ಆಳಿಕೆ ತೆಗೆಯಿತ್ತು (ಬಸವ. ೬೨೬) ; 
ಚಾಳುಕ್ಯರಾಯನು ಒಬ್ಬ ಜಂಗಮನಿಗೆ ಮಾಡಿದ ಅಭಿಮಾನ ಅಂದರೆ 
ಹಿಂಸೆಯ ಕಾರಣದಿಂದ ಅವನ ಆಳಿಕೆ ತೆಗೆಯಿತ್ತು (ಮೂರುಉ. ೯೦). 
೨. ಪ್ರೀತಿ; ಆದರ: ನಿಮ್ಮ ವಿಷಯದಲ್ಲಿ ನನಗೆ ತುಂಬಾ ಅಭಿಮಾನ 
ವಿದೆ (ರೂಢಿ). [ಸಂ] 
ಅಭಿಮಾನಂಗಿಡು, ಅಭಿಮಾನಗೆಡು (ಕ್ರಿ). ೧. ಆತ್ಮಗೌರವಕ್ಕೆ 
ಕುಂದಾಗು; ಮಾನಹೋಗು : ಅನಿರ್ಪೆಡೆಯೊಳ್ಳೂರ್ತಿಂ ನೀನೆನ್ನಂ 
ಬಗೆಯದುದ್ಧತಿಕ್ಕೆಯೊಳಿರ್ದ್ಯೈ ನೀನೇಟಕಿಂದಲ್ಲಿಂದಭಿಮಾನಂಗಿಡೆ ಜಡಿದು 
ಬಡಿದು ಕೆಡೆನೊಂಕುವುದುಂ(ಧರ್ಮಾಮೃ. ೫-೨೦೨). ಅಭಿಮಾನಗೆಡು : 
೨. ಆತ್ಮಗೌರವವಿಲ್ಲದಂತಾಗು : ಅಭಿಮಾನಗೆಟ್ಟವರಿಗೆ ಎಲ್ಲಿಯೂ 
ಪುರಸ್ಕಾರನಿಲ್ಲ (ರೂಢಿ). [ಅಭಿಮಾನ * ಕಿಡು (ಆ ಕೆಡು)] 
28 


ಅಭಿಮಾನಕ್ಷತಿ 


ಅಭಿಮಾನಕ್ಷೆತಿ (ನಾ). ಅಭಿಮಾನಕ್ಕೆ ಕುಂದು, ಹಾನಿ: ಮಾನ 
ಧನನೆನಿಸಿ ನಿನ್ನಭಿಮಾನಕ್ಷತಿ ಮಾಡಿದೈ ಸುಯೋಧನ (ಗದಾಯು. ೭-೬). 
[ಅಭಿಮಾನ * ಕ್ಷತಿ] 
ಅಭಿಮಾನಗಳ್ಳ (ನಾ). ೧. ದರ್ಪಿಷ್ಠರ ದರ್ಪವನ್ನು ಅಪಹರಿಸುವ 
ವನು. ೨. ಹೆರವರ ಪ್ರೀತಿವಿಶ್ವಾಸಗಳನ್ನು ಸೂರೆಗೊಳ್ಳುವವನು ; 5 
ಒಂದು ಬಿರುದು (?): ಧರಣೀ ಲೋಕಾಶ್ರಯನಭಿಮಾನಗಳ್ಳನಹಿತರ | 
ಗಣ್ಣಿಂ ಮಾವನ ಗಂಧವಾರಣಂ (ಮೈ ಆರಿ. ೧೯೩೫, ೪೦-೫೦ ; 951). 
ಗುಣಗಳ್ಳ, ಪ್ರಿಯಗಳ್ಳ ಹೋ. [ಅಭಿಮಾನ * ಕಳ್ಳ,] 
ಅಭಿಮಾನಗಿತ್ತಿ (ನಾ). ೧. ಆತ್ಮಗೌರವವುಳ್ಳವಳು. ೨. ಪ್ರೀತಿ 
ಯುಳ್ಳವಳು (7): ಗಹಗಹಿಸಿ ನಗೆ ನಗುವ ನಗೆಗಳ ಗಹಣಿಗಳಿಗೊಳ 
ಗಾಡೆನಲ್ಲಾ ಮಹಿಳೆಯರೊಳಭಿಮಾನಗಿತ್ತಿಯನೆನ್ನ ನೀನಜಕಿಯ (ಬಸಪು. 
೨೮-೨೦). [ಅಭಿಮಾನ 4 -ಗಿತ್ತಿ] 
ಅಭಿಮಾನಗೆಡು "ಅಭಿಮಾನಂಗಿಡು' ನೋ. 
ಅಭಿಮಾನಗೇಡಿ (ನಾ). ಮಾನಗೆಟ್ಟ ವ್ಯಕ್ತಿ; ಆತ್ಮಗೌರವವಿಲ್ಲದ 
ವ್ಯಕ್ತಿ : ಪೆಂಡಿರನು ನೆಜೆ ನಂಬಿದಾತನೆ ಭಂಡನವನಭಿಮಾನಗೇಡಿಯು 
ಪೆಂಡಿರಲೆ ಸತಥದ ಬಾಗಿಲ ಪಡಿಗೆ ಬೀಯಗವು (ಸಾಳ್ವಭಾ. ೧೦-೪೯). 
[ಅಭಿಮಾನಗೇಡು + -ಣ್ಯ] 
ಅಭಿಮಾನಗೇಡು (ನಾ). ಆತ್ಮಗೌರವಕ್ಕೆ ಹಾನಿ; ಗರ್ವಭಂಗ. 
"ಅಭಿಮಾನಗೇಡಿ "ಅಭಿಮಾನಗೇಡುಗ' ಪರಾ. 
[ಅಭಿಮಾನ + ಕೇಡು] 
ಅಭಿಮಾನಗೇಡುಗ (ನಾ). ಆತ್ಮಗೌರವವನ್ನು ಕೆಡಿಸುವವನು: 
ಓಡಿ ಕೊಂದನು ಕಾಲಯವನನು ಬೇಡಿ ಕೊಂದನು ಕೈಟಭನ ಕೈಮಾಡಿ 
ಕೊಲಿಸಿದ ಮಾಗಧನನಭಿಮಾನಗೇಡುಗನ (ಕುವ್ಯಾದ್ರೋ. ೧೪-೧೭). 
[ಅಭಿಮಾನಗೇಡು + -ಗ್ಯ] 
ಅಭಿಮಾನಚ್ಯುತಿ (ನಾ). ೧. ಆತ್ಮಗೌರವದ ನಾಶ. 
೨. [ಕಾವ್ಯ ಮಾ] ವಿರಹದ ಹತ್ತು ಅವಸ್ಥೆಗಳಲ್ಲಿ ಒಂದು; 
ಮಾನದ ಮೇಲೆ ದೃಷ್ಟಿಯಿಲ್ಲದಿರುವುದು : ಅಭಿಲಾಷೆ ಚಿಂತೆ ಸಂಸ್ಕೃತಿ 
ವಿಭುಗುಣನುತಿ ತಾಪನಂ ಕ್ರಿಯಾದ್ವೇಷಂ ಸಂದಭಿಮಾನಚ್ಯುತಿ ಗಮನಂ 
ಕುಭಿತಾತ್ಮಾವಸ್ಥೆ ಮರಣಮಿವು ದಶಭೇದಂ (ಶೃಂಗಾರ. ೪-೬೯). 
[ ಅಭಿಮಾನ - ಚ್ಯುತಿ] 
ಅಭಿಮಾನತೆ (ನಾ). ಆತ್ಮಗೌರವ : ಕನ್ನನ ಕೀರ್ತಿ ಕನ್ನನಭಿಮಾನತೆ 
ಕನ್ನನ ಸಚ್ಚರಿತ್ರಂ (ಎಕ. 1111, ಸಾಗರ. ೧೦೩-೨.೨; 1089); ನೀನಾ 
ತಂಗೆಜಗದೆಯಭಿಮಾನತೆಯಿಂದಿರ್ದೆಯಾದಡಂ ನಿನಗಕ್ಕುಂ ಸ್ಥಾನಭ್ರಷ್ಟತೆ 
(ಕಗವಿ. ೭೩; ಪುಣ್ಯಾಸ್ರ). (ಸಂ. ಅಭಿಮಾನಿತಾ ?] 
ಅಭಿಮಾನವೇವತೆ (ನಾ). ಯಾವುದಾದರೊಂದು ವಸ್ತು ಅಥವಾ 
ವಿಷಯಕ್ಕೆ ಅಧಿಕಾರಿಯಾಗಿರುವ ದೈವ ಅಥವಾ ಅಧಿದೇವತೆ: 
ಆಭಿಮಾನದೇವತೆಗಳೊಲಿದು ದಯಪಾಲಿಸಿದರಾಕೆಗೀ ಶಾಸನವ ಹರಸಿ 
(ಇಂಗೀತೆ. ೨೮-೩). [ಅಭಿಮಾನ * ದೇವತೆ] 
ಅಭಿಮಾನಧನ (ನಾ). ಆತ್ಮಗೌರವವನ್ನೇ ಸಂಪತ್ತಾಗಿ ಉಳ್ಳವನು; 
ಪ್ರತಿಷ್ಠಾವಂತ: ನೃಪನನಭಿಮಾನಧನನನನುಪಮನಂ (ಕವಿರಾ. ೨-೧೬); 
ಅಭಿಮಾನಧನಂ ಸುಯೋಧನಂ '(ಪಂಪಭಾ. ೧೩-೯೭). 
[ಅಭಿಮಾನ * ಧನ] 
ಅಭಿಮಾನಭಂಗ (ನಾ). ಮಾನದ ಹಾನಿ; ಗೌರವದ ಕೇಡು: 
ಅಲ್ಪರ ಸಂಗ ಅಭಿಮಾನ ಭಂಗ (ಗಾದೆ). [ಅಭಿಮಾನ * ಭಂಗ] 
ಅಭಿಮಾನಭಂಜನ (ನಾ).-ಅಭಿಮಾನಭಂಗ: ಮಾನಧನರಿಗೆ ವಭೆಯೆ 
ನಿಪುದಭಿಮಾನಭಂಜನಂ:(ಕುವ್ಯಾಅ. ೨೨-೪೦). [ಅಭಿಮಾನ + ಭಂಜನ] 


20 


30 


40 


45 


೩.೨೨, 


ಅಭಿಮುಖೀಕೃತ 


ಅಭಿಮಾನಮೂರ್ತಿ (ನಾ). ಆತ್ಮಗೌರವವೇ ರೂಪವನ್ನು ತಾಳಿ 
ದಂತೆ ಇರುವವನು : ವತ್ಸಕುಲತಿಲಕನಭಿಜನವತ್ಸಲನಭಿಮಾನಮೂರ್ತಿ 
ಸುಕವಿಯಶೋನಿರ್ಮತ್ಪರಂ (ಆದಿಪು. ೧-೩೦). [ ಅಭಿಮಾನ ಮೂರ್ತಿ] 
ಅಭಿಮಾನಮೇರು (ನಾ). ಮೇರು ಪರ್ವತದಂತೆ ನಿಶ್ಚಲವೂ ಉತ್ತ 
ಮವೂ ಆದ ಆತ್ಮಗೌರವವುಳ್ಳವನು; ಒಂದು ಬಿರುದು: 
ಸಂಗ್ರಾಮರಾಮನಭಿಮಾನಮೇರು (ಎಕ. ೪11, ಶಿಕಾರಿ. ೩೩-೧೦ ; 1027). 
[ಅಭಿಮಾನ * ಮೇರು] 
ಅಭಿಮಾನಸಳ್ಳ (ನಾ). ವಿರೋಧಿಗಳ ಅಭಿಮಾನಕ್ಕೆ ಶಲ್ಯಪ್ರಾಯ 
ನಾದವನು; ಗರ್ವಿಷ್ಠರ ಗರ್ವವನ್ನು ಮುರಿಯತಕ್ಕವನು ; 
ಒಂದು ಬಿರುದು: ಪರಬಳಕೇಸರಿಕೂಟನ್‌ ಕೊಟ್ಟುಣ್ಣ ನಭಿಮಾನಸಳ್ಳಂ 
(ಎಕ. ೩1, ಹೊಳಲ್ಕೆ. ೩೩-೮; 965). [ಅಭಿಮಾನ * ಸಳ್ಳ) 
ಅಭಿಮಾನಹಾನಿ (ನಾ). ೧. - ಅಭಿಮಾನಭಂಗ. ೨. ಆತ್ಮಗೌರವದ 
ನಾಶ ೧, ೨: ಅಭಿಮಾನಹಾನಿ ವಿರಹಿಗಳೊಳ್‌ . .. ಅಲ್ಲದೆ ಜನಪದದ 
ಜನಂಗಳೊಳಿಲ್ಲ (ಜಗವಿ. ೨-೧ ವ). [ಅಭಿಮಾನ * ಹಾನಿ] 
ಅಭಿಮಾನಹೀನ (ನಾ). ಆತ್ಮಗೌರವವಿಲ್ಲದವನು : ಮರುಳಂಗನೆ 
ಯರಲಿ ವಿಶ್ವಾಸಪರನೇ ಜನವಜಕಿಯಲಭಿಮಾನಹೀನನು (ಕು ವ್ಯಾ ಅ. 
೨೩-೪೫). [ಅಭಿಮಾನ * ಹೀನ] 
ಅಭಿಮಾನಿ (ನಾ). ೧. ಆತ್ಮಗೌರವವುಳ್ಳ ವ್ಯಕ್ತಿ : ಪರಮಾನುಭಾವನಭಿ 
ಮಾನಿ ವಿನೋದಶೀಲಂ (ಕವಿರಾ, ೩-೨೨೮) ; ಸಂಗಮದೇವನ ಭಕ್ತಿಯಭಿ 
ಮಾನಿಯ ಜಿೇ€ವನದಂ೦ತೆ (ಬಸವ. ೮೬೬); ಎನ್ನ ಮಗಳಿಗೆಣೆಯಿಲ್ಲ 
ಸುಮ್ಮಾನಿ ಸನ್ಮಾನಿಯಭಿಮಾನಿ ಕಡುನೀಜಕೆ (ಹಚಕಾ. ೪-೨೦). ೨. ಪ್ರೀತಿ 
ಯುಳ್ಳವನು. “ಕಲಾಭಿಮಾನಿ? ಷರಾ. [ಸಂ.] 
ಅಭಿಮಾನಿಸು (ಕ್ರಿ). ಗೌರವಿಸು; ಪ್ರೀತಿಸು: ಬಳಸಿಯುಮುಂಡು 
ಮುಟ್ಟು ಮಭಿಮಾನಿಸಿಯುಂ ವಿಷಯಂಗಳೊಳ್‌ ಸಮುಜ್ವಳಿತ ಸ ಚೇಷ್ಟ 
ನೊಪ್ಪುವಂ (ಶತಕ. ೧೬೮-೩೯) ; ವಿಭುಗಳು ಪೇಳೆನಲೀ ಪದಕವಿತೆಯ 
ನಭಿಮಾನಿಸಿ ಪೇಳಿದೆನು (ಕುರಾಸಾಂ. ೧-೭೫). [ ಅಭಿಮಾನ -ಇಸ್ಕು]) 
ಅಭಿಮುಖ (ಗು). ೧. ಎದುರಿಗಿರುವ. ೨. ಅನುಕೂಲವಾದ. (ನಾ). 
೩. ಸಮ್ಮುಖ; ಎದುರು: ಆತಂಗೆ ನೀನಜಿಪಿದೊಡೆ ಧರ್ಮಕ್ಕಭಿ 
ಮುಖನಕ್ಕುಂ (ಚಾವುಂಉ. ೧೭೫) ; ಶಿರುನಾವಲೂರತ್ತಲಭಿಮುಖನಾಗಿ 
» «» ನಡೆತಪ್ಪಾಗಳ್‌ (ನಂಬಿರ. ಆ-೨೧ ವ). [ಸಂ.) 
ಅಭಿಮುುಖಕೋಣ (ನಾ). ೧. ಎದುರುಮೂಲೆ. ೨. [ರೇಖಾಗ] 
ಎದುರಿನ ಕೋಣ. [ಅಭಿಮುಖ + ಕೋಣ್ಮ] 
ಅಭಿಮುಖತೆ (ನಾ). ಎದುರಾಗಿರುವುದು: ಅಭಿಮುಖತೆಯೊಂದೆ 
ನಮ್ಮೀ ವಿಭುವತ್ತಲ್‌ ಸಾಲ್ಲು ಮಖಿಳಹಿತಸಾಧನೆಗೆಂಬ (ವಸ್ತವಂ. ೫೩). 
[ಸೆಂ. ಅಭಿಮುಖತಾ] 
ಅಭಿಮುಖಿ (ನಾ). ತನ್ನ ಕಡೆಗೆ ಮುಖ ಮಾಡಿಕೊಂಡಿರುವವನು ; 
ಎದುರಾಗಿರುವವನು : ಜಟಾಯು ನೋಡಿದನ್‌ ... ಮೂವರಂ 
ಮನುಜರಂ, ಪಂಚವಟ್ಕಿಭಿಮುಖಿಗಳಂ (ಶ್ರೀರಾಮಾ. ೧೯೪-೫). 
[ಸಂ. ಅಭಿಮುಖಿನ್‌] 
ಅಭಿಮುಖೀಕರಣ (ನಾ). ತನಗೆ ಎದುರಾಗಿರುವಂತೆ ಮಾಡಿ 
ಕೊಳ್ಳುವುದು ; ಸಂಬೋಧನೆ : ಸಂಬೋಧನೆಯೆಂಬುದು ಅಭಿಮುಖೀ 
ಕರಣಮಂ ಪೆ €ಬ್ವ ದು ಜಡವಸ್ತುಗಳೊಳಂ... ಅಭಿಮುಖೀಕರಣ 
ಮುಪಚಾರಂ (ಶಮದ. ೧೨೬ ವೃತ್ತಿ). [ಸಂ.] 
ಅಭಿಮುಖೀಕೃತ (ಗು). ಅಭಿಮುಖವಾಗಿರುವಂತೆ ಮಾಡಿದ ; ಎದು 
ರಾಗಿ ಮಾಡಿಕೊಂಡ: ಅಂತು ವಿಜಯಾರ್ಧಾಚಳ ಕಟಕಾಭಿಮುಖೀ 
ಕೃತ ನಿಜನಿಜಯ ಕಟಕನಾಗಿ (ಆದಿಪು. ೧೩-೪೬ ವ). (ಸಂ. 


ಅಭಿಯಾತಿ 


ಅಭಿಯಾತಿ (ನಾ). ಹಗೆ; ಶತ್ರು: ಖ್ಯಾತಿಯೆಸೆಯಲು ಶಾಂತಿಯೆಂಬ 
ನಿಶಾತಖಡ್ಗದಿ ಕೋಪವೆಂಬಭಿಯಾತಿಯಂ ಖಂಡಿಸುವವಂ ತಾನಾವನವ 
ನಿಯೊಳು ಆತನೇ ಶೂರತ್ವವುಳ್ಳ ವಂ (ಬಸಪು. ೩೮-೬೪); ಸುಕರ ಗುರುಭಕ್ತ 
'ಕಾಮಣ್ಣ ನಭಿಯಾತಿತಿಮಿರಕುಲಸಪ್ನಾಶ್ವ ವಿಶ್ವಣ್ಣ (ಪದ್ಮರಾ. ೯-೨೬). 
[Ao.] 
ಅಭಿಯುಕ್ತ (ಗು). ೧. ತತ್ಸರನಾದ; ಆಸಕ್ತನಾದ; ಮಗ್ನನಾದ. 
(ನಾ). ೨. ತಿಳಿದವನು; ಬಲ್ಲವನು: ಅಭಿಯುಕ್ತರಣಕದು ಪೇಟ್ವುದು 
ಕೃತಿಯೊಳ್‌ (ಕಾವ್ಯಾವ. ೮೯೧). &. ಆಕ್ರಮಣಕ್ಕೆ ಗುರಿಯಾದವನು; 
ಮುತ್ತಿಗೆಗೆ ಒಳಗಾದವನು. ([ಸಂ.] 
ಅಭಿಯೋಗೆ (ನಾ). ೧. ಆಸಕ್ತಿ: ಮೆಚ್ಚಿ ಬಣ್ಣಿಸಲಭಿಯೋಗಮಾಯ್ತೆ 
ನಗೆ ಸಾಹಸ ಭೀಮನ ಸಾಹಸಂಗಳಂ (ಗದಾಯು. ೧-೫೩). ೨. ವಿಶೇಷ 
ಪ್ರಯತ್ನ; ಒತ್ತಾಯ : ಮಾಣದೆ ತನ್ಮು ತಮ್ಮ ಪುತ್ರರನಭಿಯೋಗ 
ದಿಂದತಿಬಳಂಗೆ ನಿಯೋಜಿಸಿ ಪೂಣ್ಣರ್‌ , .. ಜೈನದೀಕ್ಷೆಯಂ (ಆದಿಪು. 
೨-೫೧). ೩. ಆಕ್ರಮಣ ; ಯುದ್ಧ. "ಅಭಿಯೋಗವಾರ್ತೆ' ಪರಾ. 
೪. ಅಕಾರ್ಯ : ಕಂಸಂ ತದೀಯ ಬಾಲಹಿಂಸಾಪರನಾಗಿ ಸೂತಿಕಾ 
ಗೃಹಮಂ ಪೊಕ್ಕು ವಿಕ್ರಾಂತಮಂತರಿಸೆ ಪೆಂಪು ಸೊಂಪಟ್‌ಯೆ ಭುಜಬಳ 
ವೊಳಸರಿಯೇ ಮಾನಂ ಮ್ಲಾನತೆಯನೆಯ್ದೆ .. . 'ಯೋಗಿಗಳಭಿಯೋಗ 
ಮೆನೆ... ಪಾಸಜಕಿಯೊಳ್‌ ಕೂಸನಪ್ಪಳಿಸಿ (ಜಗವಿ. ೨-೫೩ ವ, ೫೪ ವ). 
೫. ದೂರು ; ಆಪಾದನೆ; ಅಪವಾದ: ಆಬ್ಬಾ ನಿಮ್ಮ ಮೇಲೆ ಲೋಕ 
ಮೆಲ್ಲಮಭಿಯೋಗಮನಿಟ್ಟೊಡರಸಂ ನಿಮ್ಮನಡವಿಯೊಳ್‌ ಬಿಸುಟ್ಟು ಬರ 
ವೇಯಸ್ಕೊಡಿಲ್ಲಿಗೆ ತಂದೆನೆನೆ (ಪಂರಾಮಾ. ೧೫-೭೫ ವ). [ಸಂ.] 
ಅಭಿಯೋಗವಾರ್ತೆ (ನಾ). ಆಕ್ರಮಣದ ಸುದ್ದಿ: ಈಗಲೀ ವಿಶ್ರರಲಿ 
ಖಳರಭಿಯೋಗವಾರ್ತಾಶ್ರವಣ ಬಹುದುರಿತಾಗಮವು ತನಗಾವುದೊೋ 
(ಕುವ್ಯಾಅ. ೧೯-೫). [ಅಭಿಯೋಗ + ವಾರ್ತೆ] 
ಅಭಿಯೋಗ್ಯ (ನಾ). [ಜೈನ] ಇಂದ್ರ ಮುಂತಾದ ಸ್ವರ್ಗವಾಸಿಗಳಿಗೆ 
ವಾಹೆನಕರ್ಮದ ಸೇವೆಗಳನ್ನು ಮಾಡುವ ದಾಸರು: ನಿರಂತರ 
ಕಾಂತ ಸೋಮ ಯಮ ವರುಣ ಕುಬೇರ ಪ್ರಮುಖ ಲೋಕಪಾಲಾಭಿ 
ಯೋಗ್ಯ ದಿಗ್ಗಜೇಂದ್ರ ದೇವವಿಹಾರಪ್ರಾ ಸಾದಾಭಿರಾಮಮುಂ ೬ ೬ ಅಗಿ 
(ಆದಿಪು. ೧-೪೯ ವ); ಅನಂತರಮಾದೇವಂ ತದ್ವಿಮಾನದಿಂ ಫೊಅಮಟ್ಟು 
ಆತ್ಮರಕ್ಷಕಾಭಿಯೋಗೃ ಪ್ರ ಕೀರ್ಣಸಂಮಾನಿತಾಮರಾದಿ ಪರಿಜನ ಪರೀ 
ತನುಂ (ಚಂದ್ರ ಪು. ೪-೬೮ ವ); ಅಭಿಯೋಗ್ಯ - ವಾಹನಾದಿಕರ್ಮ 
ಪ್ರವೃತ್ತದಾಸ ಸಮಾನಾಭಿಯೋಗ್ಯರುಂ (ತತ್ತ್ವಪ್ರ. ೧೮೦). [ಸಂ.] 
ಅಭಿಯೋಜನೆ (ನಾ). ಆಪಾದನೆ; ತಪ್ಪು ಹೊರಿಸುವುದು: ಯಾವ 
ನೊಬ್ಬನನ್ನೂ ಒಂದೇ ಅಪರಾಧಕ್ಕಾಗಿ ಒಂದು ಸಲಕ್ಕ್ಶಿಂತಲೂ ಅಧಿಕವಾಗಿ 
ಅಭಿಯೋಜನೆಗೆ ಗುರಿಮಾಡಿ -ದಂಡಿಸತಕ್ಕುದಲ್ಲ (ಭಾಧಾನ. ೧೨). 
[ಸಂ. ಅಭಿಯೋಜನಾ] 
ಅಭಿರಂಜಕ (ಗು). ೧. ಮನೋರಂಜಕವಾದ. (ನಾ). ೨. ಪ್ರಕಾಶ 
ಗೊಳಿಸುವಂತಹುದು ; ಪ್ರಸಿದ್ಧಿಗೆ ತರುವಂತಹುದು : ಆ ಕುಮಾರರಿ 
ಗೊಲವಿನಲಿ ವಾಲ್ಮೀ ಕ ವಿಸ್ತರಿಸಿದನು ವೈದಿಕ ಲೌಕಿಕೋಕ್ತಿಗಳಿಂದ 
ನಿಜನಾಮಾಭಿರಂಜಕವ (ತೊರರಾ. ೧-೩-೯). (ಸಂ. 
ಅಭಿರಂಜನೆ (ನಾ).`೧. ಪ್ರಕಾಶಗೊಳಿಸುವುದು ; ಪ್ರಸಿದ್ಧಿಗೆ ತರು 
ವುದು. ೨. ಸಂತೋಷಪಡಿಸುವುದು; ಉಪಚಾರ: ತೋಜಕಿಕೆಡುವೀ 
ತನುವಿನಭಿರಂಜನೆಯ ಸೌಖ್ಯಕೆ ಮಾಜದಿರು ಮನ ವ (ಕುವ್ಯಾದ್ರೋ. 
೭-೨೫) ; ಬಳಿಕ ಮಧುಪರ್ಶಾದಿ ವೈದಿಕ ವಿಳಸದಭಿರಂಜನೆಯಲಾ ಕಳ 
ಕಳವ ಮಾಣಿಸುತಿತ್ತರುತ್ತವು ಗುಡವ ಜೀರಿಗೆಯ (ತೊರರಾ. ೧-೧೫-೪೬). 
(ಸಂ. ಅಭಿರಂಜನ] 


೩೨೩ 


5 


85 


40 


45 


ಲಾ 


ಅಭಿಲಾಸಿತೆ 


ಅಭಿರಕ್ಷಣ (ನಾ). ಎಲ್ಲ ಬಗೆಯಿಂದಲೂ ಕಾಪಾಡುವುದು -- 
ರಕ್ಷಿಸುವುದು. ([ಸಂ.3 
| ಅಭಿರಕ್ರಿಸು (ಕ್ರಿ). ಚೆನ್ನಾಗಿ ಕಾಪಾಡು: ಸುತ್ತಿ ಸುಳಿದಭಿರಕ್ಷಿಸುವುದನು 
ವೃತ್ತರಹ ರನಿಶಶಿಗಳನು (ನಿಭಾಗ. ೫-೧೦-೧೯). [ ಅಭಿರಕ್ಷಣ + -ಇಸ್ಕು] 
ಅಭಿರಕ್ಷೆ (ನಾ). - ಅಭಿರಕ್ಷಣ: ಪ್ರಾಣ್ಯಭಿರಕ್ಷೆ ಸಡ್ವಿಧಂ (ಶಾಂತಿ. 
೧೧-೧೧೪). (ಸೆಂ. ಅಭಿರಕ್ಷಾ) 
ಅಭಿರತ (ಗು). ಅಸಕ್ತಿಯುಳ್ಳವನು; ಪ್ರೀತಿಯುಳ್ಳವನು : ಚತುರ್ವಿಧ 
ತರ್ಕಾಭಿರತನುಂ (ಚಾವುಂಪ. ೫). [ಸಂ.] 
ಅಭಿರತಿ (ನಾ). ೧. ಸಂತೋಷ ; ತೃಪ್ತಿ. ೨. ಆಸಕ್ತಿ; ಅನುರಾಗ ; 
ಪ್ರೀತಿ: ಭಾವಪೂರ್ವಕ ಭಕ್ತಿ ನಂಬಿಗೆ ತೀನಿದಭಿರತಿಯದರ ತೆರದಿಂ 
ನೀವಿದರೊಳು ಸಕ್ತರಾದರೆ ನಿಜಸುಖವು ಬಹುದು .(ವಿವೇಭ. ೨-೩೩) ; 
ಪುರ್ವಿಂ ಮೆರೆವೀ ವದನಂ ಪುಲಕೆಂಗೂಡಿದ ಕದಸಿಂ ಕನ್ನಡಿಪುದೆನ್ನೊಳಿ 
ರ್ಪಭಿರತಿಯಂ (ಶಾಕುಂತ. ೩೮-೬೬). [ಸಂ.] 
ಅಭಿರಮಿಸು (ಕ್ರಿ). ೧. ಸಂತೋಷಿಸು; ತೃಪ್ತಿಪಡು; ಸರ್ವಕಾಮ 
ಗಳನ್ನೂ ಬುಡಸಹಿತ ಕಿತ್ತು, ಕತ್ತರಿಸಿ, ಸುಟ್ಟು ಕದಡಿ, ನಿರ್ವಾಣ 
ವೊಂದರಲ್ಲಿ ಯೇ ಅಭಿರಮಿಸಿ ವಿಮುಕ್ತಿಯನ್ನು ಸಾಧಿಸಿದವರು (ರಾಮಾ. 
೨೩). ೨. ಆಸಕ್ತನಾಗು. [ಅಭಿರಮಣ್ಯ * -ಇಸ್ಕು] 
ಅಭಿರಾಜಿಸು (ಕ್ರಿ). ಪ್ರಕಾಶಿಸು; ಸೊಗಸಾಗಿರು: ಭೋಜನಶಾಲೆಯೊ 
ಳುಯ್ಕಲಮೇಲಭಿರಾಜಿಪ ಗದ್ದುಗೆಯಲ್ಲಿ ಆ ಜಗನ್ಮಾತೆಯಿದ್ದಳು (ಭರಚ. 
೪೬-೧೦೫) ; ಅಭಯಾನ್ನ ವೈದ್ಯ ಸಿದ್ಧಾಂತ ದಾನಗಳಲ್ಲಿ ಅಭಿರಾಜಿಸಿದು 
ವದಜಂದ (ಭರ ಚ. ೬೬-೧೩೫). [ಅಭಿರಾಜನ್ಯ + -ಇಸ್ಕು] 
ಅಭಿರಾಮ (ಗು). ಸುಂದರವಾದ; ಮನೋಹರವಾದ: ಸಕಲ 
ಕಲಾಭಿರಾಮನುಂ ವಿಬುಧಜನಸೇವ್ಯನುಂ (ಕಾದಂಉ. ೬೧೮) ; ರಾಮನಂ 
ಭುವನಾಭಿರಾಮನಂ ಗುಣರತ್ನಧಾಮನಂ (ಜೈಮಿಭಾ. ೧೯-೨೨). [ಸೆಂ.] 
ಅಭಿರಾಮತೆ (ನಾ).` ಚೆಲುವು; ಸೌಂದರ್ಯ: ಅಧಿರಾಜಪೂಜ್ಯನಭಿ 
ರಾಮತೆಯಂ ತಳೆದಂ (ಪಂರಾಮಾ. ೧೨-೯೯), (ಸೆಂ. ಅಭಿರಾಮತಾ] 
ಅಭಿರುಚಿ (ನಾ). ೧. ಆಸಕ್ತಿ; ಒಲವು: ಒಬ್ಬೊಬ್ಬರ ಅಭಿರುಚಿ 
ಒಂದೊಂದು .ಬಗೆಯಾಗಿರುತ್ತದೆ (ಭಾರಮಾ. ೨೦೧). ಪಿ. ರಸಾಸ್ವಾದನ 
ಶಕ್ತಿ; ಸವಿಯುವ ಶಕ್ತಿ: ಊಟದಲ್ಲಿ ಅಭಿರುಚಿಬೇಕು (ರೂಢಿ). 
೩. “ಪ್ರಕಾಶ” (ಗುವಿಮೋ. ಕಿ). [ಸಂ.] 
ಅಭಿರೂಪ (ಗು). ೧. ತಕ್ಕ; ಅನುರೂಪವಾದ. ೨. 'ಸುಂದರವಾದ; 
ಮನೋಹರವಾದ. (ನಾ). ೩. ವಿದ್ವಾಂಸ: ಧೀರೆ, ಧೀಮಾನ್‌ 
» - - ವಿಪಶ್ಚಿತ್‌, ಅಭಿರೂಪಃ ಈ ೨೮ ವಿದ್ವಾಂಸರ್‌ ? (ಹಲಾಯು. 
೫೫-೧೭೭). ೪. ಸ್ಪಷ್ಟವಾದ ರೂಪ: “ ಅಭಿರೂಪದಿಂ - ಅಭಿವೃಕ್ತ 
ಮಾದ ರೂಪಿನಿಂದೆ ” (ಶಮದ. ೧೨೬ ಟೀಕೆ). [ಸಂ.] 
ಅಭಿಲಷಿತ (ಗು). ೧. ಬಯಸಿದ ; ಬೇಕಾದ: ಧಿಷಣರ ಕೃತಿಗಳೊಳೆಸೆ 
ವಭಿಲಹಿತಗುಣಂಗಳನೆ ಬಿಸುಟು ಮಾತ್ಸರ್ಯಮಹಾನಿಷಮನುತಿಯಿಂದೆ 
ಡೋಸಾಮಿಷಮನೆ ಪೊರ್ದಿರ್ಪುವಲ್ಲಿ'ಕುಕವಿ ಬಕ ೦ಗಳ್‌ (ಆದಿಪು. 
೧-೨೨) ; ಅಭಿಲಹಿತಫಲಂ ವಿಶ್ವಧಾತ್ರೀತಳಕಾದುದು (ಮಲ್ಲಿಫೆ. ೩-೧೦೮). 
(ನಾ). ೨. ಆಸೆ; ಬಯಕೆ; ಅಭಿಲಾಷೆ. [ಸಂ.] 
ಅಭಿಲಾಪ (ನಾ). ೧. ಮಾತು. ೨. ವಿಶೇಷ ವಿವರಣೆ. &. ಘೋಷಣೆ 
[ಸಂ.] 
ಅಭಿಲಾವ (ನಾ). ಕತ್ತರಿಸುವುದು ; ಕೊಯ್ಲು ; ಕಟಾವು. [ಸಂ.] 
ಅಭಿಲಾಷಿತೆ (ನಾ). - ಅಭಿಲಹಿತ ೨: ಕಬಂಧನ ಮೊರೆಯೊ ಶಬರಿಯ 
ಕರೆಯೊ ರಾಮನಾತ್ಮಾಭಿಲಾಹಿತಮೊ (ಶ್ರೀರಾಮಾ. ೬೨-೪೮೨). 
(ಸಂ, ಆಭಿಲಷಿತ] 


ಅಭಿಲಾಷಿಸು 


ಅಭಿಲಾಷಿಸು (ಕ್ರಿ). ಬಯಸು; ಆಸೆಪಡು (8). [ಅಭಿಲಾಷ್ಯ* -ಇಸ್ಕು] 

ಅಭಿಲಾಷುಕ (ನಾ). ಆಸೆಬುರುಕ: “ಆಶಾಯುತಂ ತೃಷ್ಟಿತನಾಲಿಪ್ಪು 
ವಭಿಲಾಷುಕನೆನಲಾರ್ತನಕ್ಕು? (ಮಂಗರಾ. ೬೯-೧೧)- [ಸಂ.] 

ಅಭಿಲಾಷೆ (ನಾ). [ಕಾವ್ಯಮಾ] ಆಸೆ; ಬಯಕೆ. ಐ ಹತ್ತು ಬಗೆಯ 
ವಿರಹಾವಸ್ಥೆಗಳಲ್ಲಿ ಮೊದಲನೆಯದು: ಅಭಿಲಾಷೆ ಚಿಂತೆ ಸಂಸ್ಕೃತಿ 
ನಿಭುಗುಣನುತಿ ತಾಪನಂ ಕ್ರಿಯಾದ್ವೇಷಂ ಸಂದಭಿಮಾನಚ್ಯುತಿ ಗಮನಂ 
ಶುಭಿತಾತ್ಮಾವಸ್ಥೆ ಮರಣಮಿವು ದಶಭೇದಂ (ಶೃಂಗಾರ. ೪-೬೯). 

[ಸಂ. ಅಭಿಲಾಷ] 

ಅಭಿನಂಚಿಸು (ಕ್ರಿ). ಮೋಸಗೊಳಿಸು (8). [ಅಭಿವಂಚನ್ಯ * -ಇಸ್ಕು] 

ಅಭಿವಂದನೆ, ಅಭಿವಂದನೆ (ನಾ). ಗೌರವದಿಂದ ಮಾಡುವ 
ನಮಸ್ಕಾರ; ವಿನಮ್ರವಾದ ವಂದನೆ: ಈ ದಯೆಗೆ ಮಹಾಪ್ರಸಾದ 
ಮೆಂದು ಅಭಿನಂದನಂಗೆಯ್ದು (ಸುಕುಮಾ. ೪-೨ ವ). ಅಭಿವಂದನೆ 
(ಕಿ). [ಸಂ. ಅಭಿನಂದನ] 

ಅಭಿನಂದನಂಗೆಯ್‌ (ಕ್ರಿ). ಪೂಜ್ಯಭಾವದಿಂದ ನಮ ಸ್ಕೃರಿಸು; 
ಗೌರವದಿಂದ ವಂದಿಸು: ನೀ ಮಲಹರಂಗಭಿವಂದನಂಗೆಯ್ದುಳು 
ಹಿಕೋ ನಿನ್ನೊಡಲನಂತಲ್ಲದೊಡೆ ಬಳಿಕಿನ್ನು (ಬಸಪು. ೪೯). 

[ ಅಭಿನಂದನ + ಗೆಯ್‌ (ಆ ಕೆಯ್‌,)] 

ಅಭಿವಂದನೆ "ಅಭಿನಂದನ? ನೋ. 

ಅಭಿವಂದಿತ (ಗು). ನಮಸ್ಕರಿಸಲ್ಪಟ್ಟಿ: ಜಗತ್ತ ಯಾಭಿವನ್ನಿತ ಸುರಾಸುರಾ 
ಧೀಶಮಹಾಬಲಿಕುಲೋದ್ಭವ ಪಣಜುಮಪುರಪರಮೇಶ್ವರಂ. (ಎಕ. ೩, 
ಮುಳಬಾ. ೧೨೬-೯ ; 961). [ಸೆಂ.] 

ಅಭಿವಂದಿತಾರ್ಥ (ನಾ). ಪೂಜಾರ್ಹವಾದ ಭಾವವುಳ್ಳವನು; ಮನ್ನ 
ಣೆಗೆ ಯೋಗ್ಯವಾದ ಅಭಿಪ್ರಾಯವುಳ್ಳವನು; ಮಾನ್ಯ; ಪೂಜ್ಯ: 
ಎನಗಭಿವಂದಿತಾರ್ಥರವಧಾರಿಸು ಚಿತ್ತದೊಳಗ್ರಜಾತ ನೀಂ ಮುನಿಯದೆ 
(ಗದಾಯು. ೭-೫೮). [ಅಭಿವಂದಿತ * ಅರ್ಥ] 

ಅಭಿವಂದಿಸು (ಕ್ರಿ). ಭಕ್ತಿಯಿಂದ ನಮಸ್ಕರಿಸು: ಸವತ್ಸಸುರಭಿಯನಭಿ 
ವಂದಿಸಿ (ಪ 0 ಪ ಭಾ. ೧೨-೧೦೮ ವ) ; ಮಿತ್ರ ಭಾವದಲವರನಭಿವಂದಿಸಿದ 
ನಾಚಾರ್ಯ (ಕುವ್ಯಾಕ. ೧೮-೫೩) ; ನೀವು ವಿಪ್ರರು ವೀರ ಪಾರ್ಥಿವರಾವು 
ನಮಗಭಿವಂದಿಸುವುದಿದು ಭಾವಿಸಲು ಮಾಯಾವಿಲಾಸಕವೆಂಬ ಬಗೆ 

[ ಅಭಿನಂದನ * -ಇಸ್ಕು) 

ಅಭಿವಂದ್ಯ (ನಾ). ವಂದನಾರ್ಹ: ವ್ಯಾಸರ್‌ ವಾಲ್ಮೀಕಿಗಳ್‌.. . 
ನೆಗಬ್ಮುಭಯಕವಿಗಳೆಮಗಭಿವಂದ್ಯರ್‌ (ಗದಾಯು. ೧-೮) ; ನಿಂದ್ಯನಾ 
ವನು ಲೋಕದೊಳಗಭಿವಂದ್ಯನಾವನು (ಕುವ್ಯಾಅ. ೨೩-೪೨). [ಸಂ.] 

ಅಭಿವಚನ (ನಾ). ೧. ಕೂಗಿ ಹೇಳುವುದು: ಅಭಿನಯಗಳಭಿವಚನದಲಿ 
ದುಂದುಭಿಗಳಬ್ಬರಣೆಯಲಿ ಬೊಬ್ಬೆಯ ರಭಸದಲಿ ಲಳಿಯೇಜ ಕಲಿಗಳ 
ಕದನ ಕೇಳಿಯಲಿ (ತೊರರಾ. ೪-೪-೧೪). ೨. ವಾಗ್ದಾನ ; ಭಾಷೆ: 
ನನಗೆ ನೆರವಾಗುತ್ತೇನೆಂದು ಅಭಿನಚನ ಕೊಟ್ಟರೆ ಮಾತ್ರ ನಾನು ನಿಮಗೆ 
ಆ ಸಂಗತಿಯನ್ನು ತಿಳಿಸುವೆನು (ಅಂಬಿಕೆ. ೧೬೫) ; ಲಲಿತೆಗೆ ರಾಜನು 
ಕಾಲೇಜು ಸೇರುವ ಮೊದಲು ಅಭಿವಚನವನ್ನು ಈಯಲು ಮರೆತಿರಲಿಲ್ಲ 
(ಭೂಮಿತಾ. ೫೨). [ಸಂ,] 

ಅಭಿವರ್ಣನ (ನಾ). ಸೊಗಸಾದ ವರ್ಣನೆ, --ನಿರೂಪಣೆ: ಸರಸ 
ಕವೀಂದ್ರಜಿಹ್ವೆ ಗಭಿನರ್ಣನಕಾಂಕ್ಷೆಯನಿತ್ತನೆಂದು ಬಿತ್ತರಿಸೆ (ಪುಷ್ಪಪು. 
೪-೭೦). ([ಸಂ.] 

ಅಭಿವರ್ಣಿಸು (ಕ್ರಿ). ೧. ವರ್ಣನೆ ಮಾಡು ; ವಿವರಿಸು: ಚಿಲ್ವಪ್ಪಿನಂ 
ಬಂಧುಕೋಕ್ತಿಗಳಿಂ ನೀನಭಿವರ್ಣಿಸಿಂತಿದಂ (ಸುಕುಮಾ. ೧-೫೭) ; ಆಜಕಿ 
ನಭಿವರ್ಣಿಸಲು ಕರ್ಣಘಟೋತ್ಕಚಾಹವವ (ಕುವ್ಯಾಡ್ರೋ. ೧೬-೩೬) ; 


(ತೊರರಾ. ೪-೧-೯). 


ಅಭಿನೀಕ್ಷಣ 


ಯೋಗಿಗಳ ದಾತಾರನಭಿವರ್ನಿ[ರ್ಣಿ3ಸಿದನವನಿಪಗೆ (ನಿಭಾಗ.೨-೧-ಸೂ) ; 
೨. ವರ್ಣಿಸಲ್ಪಡು : ಹಸಿತಯಶಃಪ್ರಭೃತಿಯೊಳುಲ್ಲಸಿತಂ ಸಿತಭಾವ 
ಮಯಶಜೊಳ್‌ ಪಾಪಡೊಳಂತಸಿತ ರುಚಿ ಕೋಪ ರಾಗಪ್ರಸರದೊಳಾರಕ್ತ 
ವರ್ಣಮಭಿವರ್ಣಿಸುಗುಂ (ಪಾಠಾಂ. ಮದುವರ್ಣಿಯುತಂ, ಮದುವರ್ಣಿೇ 
5 ಯಂ, ಮದುವರ್ಣೀತಂ] (ಕಾವ್ಯಾವ. ೮೬೧). [ ಅಭಿವರ್ಣನ + -ಇಸ್ಕು] 
ಅಭಿವರ್ಧನ (ನಾ). ೧. ಏಳಿಗೆ; ಅಭಿವೃದ್ಧಿ : ವಿನುತಾನಂತಸುಖಾಭಿ 
ವರ್ಧನಮನವ್ಯಾಬಾಧಸೌಖ್ಯಾಭಿವರ್ಧನಮಂ (ಸುಕುಮಾ. ೯-೧೪). 
೨. ಬೆಳೆಸುವುದು. [ಸಂ.] 
ಅಭಿವರ್ಧಿಸು (ಕ್ರಿ). ಬೆಳೆ; ಏಳಿಗೆಯನ್ನು ಪಡೆ; ಅಭಿವೃದ್ಧಿ 
ಹೊಂದು : ಬಾಲಕಂ ಕ್ರಮದಡೊಳಿಂತಭಿವರ್ಧಿಸುತ್ತಿರಲ್‌ (ಡೆಬಷು. 
೫-೪೩). [ಅಭಿವರ್ಧನ + -ಇಸ್ಕು] 
ಅಭಿವಾಂಛನ (ನಾ). - ಅಭಿವಾಂಛೆ. [ಸಂ.] 
ಅಭಿವಾಂಛಿತ (ಗು). ೧. ಅಪೇಕ್ಷಿಸಿದ; ಬಯಸಿದ : ಮುದಂಬಡೆಯ 
ರಾರಭಿವಾಂಛಿತ ಕಾರ್ಯಸಿದ್ಧಿಯಿಂ (ಪಂರಾಮಾ. ೧೧-೧೬೨). (ನಾ). 
೨. ಬಯಸಿದ್ದು ; ಅಪೇಕ್ಷೆ: ಭರತನನೋಲಗಿಸಿ ಪಡೆಯಿಮಭಿವಾಂ 
ಛಿತಮಂ (ಆದಿಪು, ೯-೧೦೪). (ಸಂ. 
ಅಭಿವಾಂಛಿಸು (ಕ್ರಿ). ಬಯಸು; ಅಪೇಕ್ಷಿಸು: ಪೆಅರನಭಿವಾಂಛಿಸುವ 
[ಪಾಠಾಂ. ವಂಚಿಸುವ] ಮಜ್‌ಯ ಶಬ್ದ ಪೊರ್ದಿರಲದಂ ಮತಿಹೀನ 
ಕೇಗೆಯ್ಯರು (ಮಂಗರಾ. ೨-೫). [ಅಭಿವಾಂಛನ * -ಇಸ್ಕು) 
20| ಅಭಿವಾಂಛೆ (ನಾ). ಉತ್ಕಟವಾದ ಅಪೇಕ್ಷೆ; ಆಸೆ; ಬಯಕೆ: ಪುತ್ರಾಭಿ 
ವಾಂಛೆಯತಿ ಚಿಂತೆಯಿಂ (ಶ್ರೀರಾಮಾ. ೮-೨೦೭). (ಸಂ. ಅಭಿವಾಂಛಾ] 
ಅಭಿನಾದ (ನಾ). ನಮಸ್ಕಾರ; ವಂದನೆ: ತನ್ನ ದೊಣೆಯಂಬುಗಳ್‌ 
ತವುವನ್ನೆ ಗಮೆಚ್ಚಂಬು ತಪ್ಪೊ ಡಭಿವಾದಯೆನಲೈಿ ನ್ನನಗೆ ಪದನಿದೆಂದು ಕರಂ 
ನಗೆ ಸುರರರಿಗನಿದಿರ್ಗೆ ತೊಲಗಿದನಾಗಳ* (ಪಂಪಭಾ. ೧೩-೪೦). [ಸೆಂ.] 
ಅಭಿನಾದಕ (ನಾ)..೧. ನಮಸ್ಕಾರ ಮಾಡುವವನು. ೨. ವಿನಯ 
ಶಾಲಿ; ಗೌರವದಿಂದ ನಡೆದುಕೊಳ್ಳುವವನು. [ಸಂ.] 
ಅಭಿವಾದನ (ನಾ). ನಮಸ್ಕಾರ; ತನ್ನ ಪ್ರವರ, ಸೂತ್ರ, ಗೋತ್ರ, 
ಶಾಖೆಯ ಹೆಸರುಗಳನ್ನು ಹೇಳಿ ಮಾಡುವ ನಮಸ್ಕಾರ: "ನಾನು 
ಕುವರ ವಿಷ್ಣು, ಅಭಿವಾದನ ಮಾಡುತ್ತಿದ್ದೇನೆ” ಎಂದು ಕುವರ ಯತಿ 
ವರ್ಮರ ಪಾದಪದ್ಮಗಳಿಗೆ ತನುವಿಟ್ಟಿ (ಶಾಂತಲಾ. ೨೧೩). [ಸಂ.) 


| 
ಅಭಿವಾದನಂಗೊಳ್‌ (ಕ್ರಿ). ಪ್ರಣಾಮವನ್ನು ಸ್ವೀಕರಿಸು: ಮಾ 


25 


30 


ಶಾಸ್ತ್ರಕ್ರಮದೊಳಭಿವಾದನಂಗೊಳ್ವ ಪೂರುಷನುಪಗ್ರಾ ಹ ನೆ ಕ್ಕು 
(ಮಂಗರಾ. ೭೪-೩). [ಅಭಿವಾದನ * ಕೊಳ್‌] 

ಅಭಿವಾದನೆ (ನಾ). - ಅಭಿವಾದನ. (ಸಂ. ಅಭಿವಾದನಾ] 

ಅಭಿವಾದಿಸು (ಕ್ರಿ). ನಮಸ್ಕರಿಸು : ವಾದಿಸದೆ ವಿಪ್ರೋತ್ತಮರನಭಿವಾದಿ 
ಸುವುದುತ್ತಮವಲೇ (ಕುವ್ಯಾಉ. ೪-೬೪). [ಅಭಿವಾದನ * -ಇಸ್ಕು] 

ಅಭಿವಾದ್ಯ (ನಾ). ನಮಸ್ಕಾರಕ್ಕೆ ಅರ್ಹ. ([ಸಂ.] 

ಅಭಿವಾರ್ತ (ನಾ). “ಪ್ರತ್ಯಕ್ಷ ದೃಷ್ಟಿ” (ನೋಳಿಮಾ. ಕೋಶ) ; ಇಷ್ಟದ 
ಮೇಗಳ ಚಿತ್ತ ಅಭಿವಾರ್ತವೆಂಬ ಗುಟ್ಟ ಬಿಟ್ಟಿಲ್ಲಿಯೇ ನಿಜ ನಿಶ್ಚಯ 
(ಮೋಳಿಮಾ. ೭೨-೨೮೨). [2] 

ಅಭಿನಿನುತ (ಗು). ಹೊಗಳಲ್ಪಟ್ಟ; ಸ್ತೋತ್ರಕ್ಕೆ ಪಾತ್ರವಾದ : 
ಶ್ರೀಮದಭಿವಿನುತ ಭವೃಸ್ವಾಮಿಯೆ ನೀಂ ಬಗೆದು ನೋಡೆ (ಸುಕುಮಾ. 
೮-೫೧).  [ಸಂ.) 

ಅಭಿನಿಲಕ್ಲಿ (ನಾ). ಏಳಿಗೆ; ಶ್ರೇಯಸ್ಸು : ಇದ ಸಲ್ಲಿಸಿದೊಣ್ಣಭಿವಿಟ್ತಿ 
ಯಕ್ಕು (ಎಕ. 33೦, ಹೊಸಕೋ. ೩೭-೨೨; 950). [ಆ ಸಂ. ಅಭಿವೃದ್ಧಿ] 

ಅಭಿವೀಕ್ಷಣ (ನಾ). ಆಸಕ್ತಿಯಿಂದ ನೋಡುವುದು. (ಸಂ. 


35 


45 


ಅಭಿನೀಕ್ರಿಸು 


ಅಭಿವೀಕ್ಷಿಸು (ಕ್ರಿ). ಚೆನ್ನಾಗಿ ನೋಡು : ವಸುಧೆಯೊಳೆಸೆದಿರ್ದಭಿನೀಕ್ಷಿ 
ಸುವ ಜನಕ್ಕೆಯ್ದೆ ಜಿನನ ಜನ್ಮೋತ್ಸವಮಂ (ಶಾಂತಿಪು. ೧೦-೨೩); 
ದಂಡಧರಂಬೊಲಿರ್ದನಭಿವೀಕ್ಷಿಸುತುಂ ಶತಖಂಡಮಪ್ಪಿನಂ ಖಂಡಿಸುವೆಂ 
ವಿಯಚ್ಚರನ ನಚ್ಚಿನ ಚಕ್ರಮನೆಂದು.., ಪ್ರಭಾಮಂಡಲಂ (ಪಂರಾಮಾ. 

[ ಅಭಿವೀಕ್ಷಣ + -ಇಸ್ಕು]) 

ಅಭಿವೃದ್ಧಿ (ನಾ). ಏಳಿಗೆ; ಶ್ರೇಯಸ್ಸು: ಸದಮಳಜ್ಞಾನಾಭಿವೃದ್ಧಿಯು 
ಒದಗಿ ಬಾಳುತ್ತಿಪ್ಪರವಿರತವೀ ಧರಾಗ್ರದೊಳು (ಬಸಪು. ೪೮-೩೨). [ಸಂ.] 

ಅಭಿವೃದ್ಧಿಕರ (ಗು). ಏಳಿಗೆಯನ್ನುಂಟುಮಾಡುವ : ಕರುಣಾಲೋಕ 
ನದಿ ನೀ ನೋಡಲೊಡನಭಿವೃದ್ಧಿ ಕರವಾಯ್ತು (ಬಸಪು. ೨೮-೬೪). [ಸಂ.] 

ಅಭಿವೇಸ್ಟಿತ (ಗು). ಸುತ್ತುವರಿಯಲ್ಪಟ್ಟ ; ಆವೃತವಾದ: ಮೃದು 
ಮೃದಂಗಾಭಂ ತ್ರಿವಾತಾಭಿವೇಸ್ಟಿ ತಮುತ್ತ ತ್ತಿಲಯೇತರಂ . 
ತೆಯಂ ನಿಂದುದು (ಸುಕುಮಾ. ೧೧-೪೧). [ಸಂ.] 

ಅಭಿವ್ಯಂಜಕ (ಗು). ಸ್ಪಷ್ಟವಾಗಿ ತೋರಿಸುವ, ಸೂಚಿಸುವ: 
ವರ್ಣಾತಿರಿಕ್ತ ಸ್ಫೋಟಕ್ಕೆ ಅಭಿವ್ಯಂಜಕಗಳಾದ ನಾದ ಅಥವಾ ವರ್ಣಗಳು 
ಧ್ವನಿಯೆನಿಸುತ್ತವೆ (ಧ್ವನ್ಯಾಲೋ. ೩೯). [ಸಂ.] 

ಅಭಿವ್ಯಂಜನ (ನಾ). ೧. ಸ್ಪಷ್ಟವಾಗಿ ತೋರುವುದು ; ಸ್ಫುಟವಾಗಿ 
ಕಾಣಿಸಿಕೊಳ್ಳುವುದು. ೨. ಸ್ಪಷ್ಟಪಡಿಸುವುದು. ೩. ಅಭಿವ್ಯಕ್ತಿ 
ಗೊಳಿಸುವುದು. [ಸಂ.] 

ಅಭಿವ್ಯಂಜಿಸು (ಕ್ರಿ). ಸ್ಪಷ್ಟವಾಗು ; ಸ್ಪಷ್ಟವಾಗಿ ತೋರು : ಕ್ರೂರಾಸ್ತ್ರ 
ಪಾತ ಚಿತ್ರಮಹಾರಣ.. . ರಸಂ. . . ಬಂಧಡೊಳಾರಭಟೀವೃತ್ತಿಯಿಂ 
ದಭಿವ್ಯಂಜಿಸುಗುಂ (ಕಾವ್ಯಾವ. ೮೧). [ಅಭಿವ್ಯಂಜನ * -ಇಸ್ಕು] 

ಅಭಿವ್ಯಕ್ತ (ಗು). ಕಾಣಿಸಿಕೊಂಡ ; ಸ್ಪಷ್ಟವಾಗಿ ಹೇಳಲ್ಪಟ್ಟ : ಸದಾ 
ಚಾರಚಕ್ಷುರಭಿವ್ಯಕ್ತಪರೆ ಕ್ರಿತೀಶಗೃಹವೃತ್ತಂ . . . ನಂದನಂ ಪುಟ್ಟದಂ 
(ಪುಸ್ಪಪು. ೧೩-೧೦). 

ಅಭಿವೃಕ್ತಮಾಗಿ ಎ ಸ್ಪಷ್ಟವಾಗಿ : ಉದ್ಭಾನಿಪ- ಅಭಿವ್ಯಕ್ತಮಾಗಿ 

ಆಲಿಯಿಸುವ(ಶಮದ. ೧ ಬೀಕ). ಅಭಿವ್ಯಕ್ತವಾಗು೬ಸ್ಸಷ್ಟವಾಗಿಕಾಣು: 
ಬರೆದವನ ಚಿತ್ರಕೌಶಲ್ಯ ಅಲ್ಲಿ ಚೆನ್ನಾಗಿ ಅಭಿವ್ಯಕ್ತ ವಾಗಿತ್ತು (ರಂಗರೋ. 
೯೨). ಅಭಿವ್ಯಕ್ತಪಡಿಸು - ಸ್ಪಷ್ಟಪಡಿಸು : ಶಾಸ್ತ್ರೀಯವಾದ ಎಂತಹ 
ಗಹನ ಅಥವಾ ಸೂಕ್ಷ್ಮ ವಿಚಾರವನ್ನೇ ಆಗಲಿ ಅಭಿವ್ಯಕ್ತ ಪಡಿಸಲು ನಮ್ಮ 
ಭಾಷೆ ಸಂಪೂರ್ಣ ಸಮರ್ಥವಾಗಿದೆ (ಗೃಹವಿ. 1೪, ಮು). [ಸಂ.1 

ಅಭಿವ್ಯಕ್ತಿ (ನಾ). ೧. ಪ್ರಕಟವಾಗುವುದು ; ಕಾಣಿಸಿಕೊಳ್ಳುವುದು ; 
ತೋರಿಕೆ: ಶಬ್ದ ಸ್ಪರ್ಶ ರೂಪ ರಸ ಗಂಧಂಗಳೊಳ್ಬಂ ಶ್ರೋತ್ರೇಂದ್ರಿಯ 
ಮೊಂದಟಲ್ಲಿಯೆ ಶಬ್ದಮುಖದಿನಭಿವ್ಯಕ್ತಿಯಂ ಮಾಲ್ಕ ವಿಮಲಸ್ವರೂಪೆಗೆ 
- » . ನಮಸ್ಯರಿಸುವಾತನಪ್ಪೆಂ (ಶಮದ. ೧ ವೃತ್ತಿ). ೨. ಉಕ್ತಿ ; ಹೇಳಿಕೆ. 

[Aೆಂ.] 

ಅಭಿವ್ಯಕ್ತಿಗೊಳ್‌ (ಕ್ರಿ). ಕಾಣಿಸಿಕೊಳ್ಳು; ಪ್ರಕಟಿವಾಗು. “ಅಭಿ 
ವ್ಯಕ್ತಿಗೊಳಿಸು' ಪರಾ. [ಅಭಿವ್ಯಕ್ತಿ * ಕೊಳ್‌] 

ಅಭಿವ್ಯಕ್ತಿಗೊಳಿಸು (ಕ್ರಿ). ಪ್ರಕಟಪಡಿಸು; ಸ್ಪಷ್ಟವಾಗಿ ಹೇಳು : 
ಉಳಿದ ಅಷ್ಟಾಂಗಗಳು ಅದನ್ನು ಹೊಂದಿ ಅದನ್ನು ಅಭಿವ್ಯಕ್ತಿ ಗೊಳಿಸಲು 
ಹವಣಿಸುವ ಪರಿಗಳಾಗಿವೆ (ಸಮಜೀ. ೧). [ ಅಭಿವ್ಯಕ್ತಿ ಗೊಳ್‌ + -ಇಸ್ಕು] 

ಅಭಿವ್ಯಾಪಕ (ಗು). ೧. ಪೂರ್ತಿ ವ್ಯಾಪಿಸುವ. (ನಾ). ೨. [ವ್ಯಾಕ] 
ಅಧಿಕರಣದಲ್ಲಿ ಒಂದು ವಿಧ: ಆಧಾರಾಧೇಯಗಳಿಗೆ ಸರ್ವಾವಯವ 
ವ್ಯಾಪ್ತಿ ಇದ್ದರೆ, ಅದು ಅಭಿವ್ಯಾಪಕವು (ಹೊನುಗ. ೧೫೪-೨೫). [ಸಂ.] 

ಅಭಿವ್ಯಾಪ್ತಿ (ನಾ). ಪೂರ್ತಿ ಹರಡುವುದು; ಎಲ್ಲ ಕಡೆಗೂ ವ್ಯಾಪಿಸು 
ವುದು: “ಅಭಿವ್ಯಾಪ್ತಿಃ - ಸರ್ವತ್ರ ವ್ಯಾಪಿಸುವಿಕೆ (ಸಿದ್ಧಾಂತಿ. ೩೦೬). 


[ಸಂ.) 


೧೪-೧೭೭). 


* * ಜಗತಿ 
ಇದೆ 


ಬು 


0 


35 


4 


45 


ಅಭಿಷವಾಂಬು 


ಅಭಿಶಂಕೆ (ನಾ). ಪ್ರಬಲವಾದ ಸಂದೇಹೆ ; ಸಂಶಯ: ತದ್ವನಾಟ್ಜ 
ವಿಳಾಸವಾಸದೊಳ್‌ ತಳರದೆ ನಿಂದ ವಾಗ್ವನಿತೆಯೆಂಬಭಿಶಂಕೆಯನುಂಟು 
ಮಾಡಿದಳ* (ಆದಿಪು. ೨-೨೭). [ಸಂ. ಅಭಿಶಂಕಾ] 

ಅಭಿಶಂಸನ (ನಾ). ತಪ್ಪು ಹೊರಿಸುವುದು ; ಆರೋಪಣೆ. [ಸಂ.] 

ಅಭಿಶಪನ (ನಾ). ೧. ಶಾಪಕೊಡುವುದು. ೨. ಸುಳ್ಳು ಆಪಾದನೆ. 

[ಸಂ.] 

ಅಭಿಶಸ್ತ್ರ (ನಾ). ಅಪವಾದಕ್ಕೆ ಗುರಿಯಾದವನು; ತಪ್ಪು ಹೊರಿ 
ಸಲ್ಪಟ್ಟವನು : “ಪರಸ್ತ್ರೀಗಮನ ಬ್ರಹ್ಮಹತ್ಕಾದಿ ದೋಷಗಳಿಂದ ದೂರ 
ಲ್ಪಟ್ಟಿವನು (ಅಮರ. ಟೀಕು). [ಸಂ.] 

ಅಭಿಶಸ್ತಿ (ನಾ). ೧. ಅಪವಾದ; ಆರೋಪಣೆ. ೨. ಬೇಡುವುದು; 
ಯಾಚನೆ. ೩. ಶಾಪ. [ಸಂ.] 

ಅಭಿಶಾಪ (ನಾ). ೧. ಉಗ್ರಶಾಪ: ಸ್ವಾಭಾವಿಕವ ಮರೆತು ನಭಕೇಣಿ 
ಹೂಡುವುದುಂ . . . ಅಭಿಶಾಪ ನರಕುಲಕೆ (ಮಂಕುಕ. ೩೧೦). 
೨. ಅನ್ಯಾಯವಾದ ಆರೋಪಣೆ. (ಸಂ.] 

ಅಭಿಶೀಲನ (ನಾ). ಚೆನ್ನಾಗಿ ವಿಮರ್ಶಿಸುವುದು, ಪರಿಶೀಲಿಸು 
ವುದು. (ಸಂ.] 

ಅಭಿಶೀಲಿಸು (ಕ್ರಿ). ಚೆನ್ನಾಗಿ ಪರಿಶೀಲನೆ ಮಾಡು; ವಿಮರ್ಶಿಸು: 
ಯಾಸು ದಿನ ನಾವರಿಯೆವೈ ನಿನ್ನ ಮನಡೊಳಭಿಸೀ£ ಶೀ3ಲಿಸಿದ ಸುಜ್ಞಾನಿ 
ಯೆಂಬುದಂ (ತುರಂಗ. ೪೮-೧೮). [ಅಭಿಶೀಲನ + -ಇಸ್ಕು] 

ಅಭಿಷಂಗೆ (ನಾ). ೧. ಕೂಟ; ಸಹವಾಸ. ೨. ಸೋಲು; ಅಪಜಯ. 
೩. ಅನಿರೀಕ್ಷಿತವಾದ ದುಃಖ. ೪. ಉದ್ವೇಗ; ಆಕ್ರೋಶ. ೫. ಭೂತ 
ನಿಶಾಚಾದಿಗಳು ಮೈಯಲ್ಲಿ ಸೇರಿಕೊಳ್ಳುವುದು; ಭೂತಾವೇಶ. 
೬. ಯಣ; ಸಾಲ. ೭. ಆರೋಪಣೆ; ಅಪವಾದ. ೮. ಶಪಥ. 
೯. ಶಾಪ; ಬಯ್ಗುಳು. ೧೦. ತಿರಸ್ಕಾರ; ಅಪಮಾನ: “ಖುಣ 
ಕೂಟಂ ಬಯ್ಗಳುಂ ಸೋಲ್ಕೆಗಳಿವಕಭಿಸಂಗಾಹ್ವಯಂ ” (ನಾನಾರ. 
೧೨೩). ([ಸಂ.] 

ಅಭಿಷವ (ನಾ). ೧. ಸೋಮರಸವನ್ನು ಹಿಂಡಿ ಸಿದ್ಧಗೊಳಿಸುವುದು; 
ಮದ್ಯವೇ ಮುಂತಾದ ದ್ರವ್ಯವನ್ನು ಬಟ್ಟಿಯಿಳಿಸುವುದು. ೨. ಅಕ್ಕಿ 
ತೊಳೆದ ನೀರು; ಅಕ್ಸಿಗಚ್ಚು ; ಕಲಗಚ್ಚು. ೩. ಗಂಜಿ; ಹುಳಿ 
ಗಂಜಿ. ೪. ಕರ್ಮಾಂಗವಾದ ಮಂಗಳಸ್ನಾನ; ಸ್ನಾನ; ಅಭಿ 
ಸೇಕ; ಪಟ್ಟಾಭಿಷೇಕ. ೫. ಯಜ್ಞ. ೬. ಸೋಮಪಾನ. 

ಅಭಿಷವಂ ಮಾಡು - ಅಭಿಷೇಕ ಮಾಡು; ಸ್ನಾನ ಮಾಡಿಸು: 

ಅಚ್ಛ ತೀರ್ಥ ಸಮೂಹಾಂಬುಗಳಿಂದವಂದಭಿಷವಂ ಮಾಟ್ಬಿಂತೆ(ಕಾದಂಪೂ. 
೬೮೮). (ಸಂ.) 

ಅಭಿಷವಣ (ನಾ). ಅಭಿಷೇಕ; ಮಂಗಳಸ್ನಾನ : ನಿನ್ನೀ ಕಳಭಾಷಿತ 
ಮೆಂಬ ಸುಧಾಜಳದಿಂ ಶ್ರವಣಾಭಿಷವಣಮಂ ಮಾಡೆದುದೇಂ (ಮಲ್ಲಿಪು. 
೪-೧೮). ([ಸಂ.] 

ಅಭಿಷವಣವಿಧಿ (ನಾ). - ಅಭಿಷವವಿಧಿ: ಸುರರಾಜಂ ತಾನೆ ರಾಜ್ಯಾ 
ಭಿಷವಣ ವಿಧಿಯಂ ಮಾಡಿದಂ (ಆದಿಪು. ೬-೧೦೮). [ಅಭಿಷವಣ + ವಿಧಿ) 

ಅಭಿಷವವಿಧಿ (ನಾ). ಅಭಿಷೇಕದ ಕ್ರಮ; ಶಾಸ್ತ್ರೋಕ್ತವಾಗಿ 
ಮಾಡುವ ಮಂಗಳಸ್ನಾನ: ತುಂಗಹರಿನೀಳಕಳಶಮುಖಂಗಳ ಜಳಧಾರೆ 
ಧಾರ್ತರಾಷ್ಟ್ರಮರಾಳಂ ನುಂಗಿ ಮಗುಲ್ಲುಗುಟ್ಟ ಬಿಸದಂಡಂಗಳನಭಿ 
ನಯಿಸಿತಭವನಭಿಷವವಿಧಿಯೊಳ್‌ (ಪುಷ್ಪಪು.೧೧-೨೮). [ ಅಭಿಷವ * ವಿಧಿ] 

ಅಭಿಷವಾಂಬು (ನಾ). ಅಭಿಷೇಕದ ನೀರು: ಮೊದಲಂ ಬಳಸಿರೆ 
ಗುಂಟಸಿದುದಕದವೋಲಭಿಷವಾಂಬು ಮೆ €ರುನ ಗಂ ಸ್ಫಂಧದವೊಲಿರೆ 

[ಅಭಿಸನ + ಅಂಬ್ಕು] 


ಚಂದ್ಕಪು. ೧೨-೧೪೦). 
ತ) 


ಅಭಿಷವೋತ್ಸವ 


ಅಭಿಷವೋತ್ಸೆನ (ನಾ). ಅಭಿಷೇಕ ಸಮಾರಂಭ: ಒಗೆದುವಾ 
ಮಂದರಂ ತ್ರಿಲೋಕನಾಥನಭಿಷವೋತ್ಸವಕ್ಕೆ ಪೂರ್ಣೇಂದುಮಂಡಲಂಗೆ 
ಳಿಂದಮಿಂಡೆಯಾಡಿತೆಂಬಿನಂ (ಅನಂಪು. ೫-೭೦). [ಅಭಿಷವ * ಉತ್ಸವ] 

ಅಭಿಸಿಕ್ತ (ಗು). ಮಂಗಳಸ್ನಾನ ಮಾಡಿದ; ಪಟ್ಟಾಭಿಷೇಕ 
ಹೊಂದಿದ: ಮಾರಪ್ರಭು ಸರಸಕರುಣಾಂಬುಧಿಯೊಳಭಿಸಿಕ್ತನಂ ಮಾಡಿ 
(ಬಸಪು. ೩೦-೩೦). [ಸಂ.] 

ಅಭಿಷೇಕ (ನಾ). ೧. ಮಂಗಳಕರವಾದ ಜಲ, ಹಾಲು ಮುಂತಾದ 
ದ್ರವವನ್ನು ದೇವರಿಗೆ ಎರೆಯುವುದು : ಆಗಸದ ಗಂಗಾಂಬುವ 
ನೆಜಕಿವನಭಿಸೇಕ ಮಜ್ಜ ನಕೆ (ಬಸಪ. ೪೧-೨೧). ೨. ರಾಜನೇ 
ಮುಂತಾದವರಿಗೆ ಪಟ್ಟಕ್ಕೆ ಬರುವ ಸಂದರ್ಭದಲ್ಲಿ ಮಾಡಿಸುವ 
ಮಂಗಳಸ್ನಾನೆ: ನಗುತೆಂದನು ಮಹೀಪತಿವಿನಯ ಮಧುರರಸಾಭಿಷೇಕವ 
ನೆನಗೆ ಮಾಡಿದೆ ಸಾಕು ಪುನರುಕ್ತಾಭಿಸೇಕವದು (ಕುವ್ಯಾವಿ. ೧೦-೨೩). 
೩. ಪಟ್ಟಾಭಿಷೇಕ. ೪. ಅಭಿಷೇಕಕ್ಕೆ ಸಿದ್ಧಗೊಳಿಸುವ ನೀರು, -- 
ವಸ್ತು. ೫. [ಜೈನ] ಪರಿವ್ರಾಜ್ಯಲಕ್ಷಣಗಳನ್ನು ತಿಳಿಸುವ ಇಪ್ಪ 
ತ್ರೇಳು ಸೂತ್ರಪದಗಳಲ್ಲಿ ಒಂದು: ಅಭಿಷೇಕಮೆಂಬುದು ಪರಮ 
ಜನ್ಮಾಭಿಸೇಕ ಪವಿತ್ರನಪ್ಪ ಜಿನೇಂದ್ರನಂ ಫೊರ್ದಿ ಸ್ನಾನಾದಿ ನಿಜಸಂಸ್ಕಾ 
ರಮಂ ಪತ್ತುವಿಟ್ಟು ತಪಶ್ಚರಣಂಗೆಯ್ದೊಡೆ ದಿವ್ಯವಿಜಯ ಪರಮಾಭಿಸೇಕ 
ಪ್ರಾಪ್ತಿಯಕ್ಕುಂ (ಚಾವುಂಉ. ೨೪೯). [ಸಂ.) 

ಅಭಿಸೇಕಂಗೆಯ್‌ (ಕ್ರಿ). ಅಭಿಷೇಕಮಾಡು : ನಾಭಿರಾಜಂಗೆ ರಾಜ್ಯಾಭಿ 
ಷೇಕಂಗೆಯ್ದು ಮರುಜೇವಿ ಮಹಾದೇವಿವೆರಸು (ಆದಿಪು. ೬-೧೦೭ ವ); 
ಲಾವಣ್ಮಾಮೃತಮಂ ಹರಿಸಮೊದವೆಯಭಿಷೇಕಂಗೆಯ್ಯಲ್‌ (ಜಯಕಾ. 
೩-೩೭). [ಅಭಿಷೇಕ * ಗೆಯ್‌ (ಆ ಕೆಯ್‌,)] 

ಅಭಿಷೇಕಿಸು (ಕ್ರಿ). ಎ ಅಭಿಷೇಕಂಗೆಯ್‌ : ಅದಿನಂದಿಗೆ ಮಜ್ಜನವನಮ 
ಳೋದಕದಿನಭಿಷೇಕಿಸುತ್ತಾಮೋದಮೃದು ಚಂದನಕುಸುವು ನವಮಾಲೆ 
ಗಳನಿತ್ತು (ಬಸಪು. ೨-೫೧) ; ನಿಜಧಾರೆಗಳಿನಾ ಶಿವನನಭಿಷೇಕಿಸಿ (ಪದ್ಮರಾ. 
೧೦-೨೦೫). [ಅಭಿಷೇಕ + -ಇಸ್ಯು) 

ಅಭಿಸೇಚನ (ನಾ). ೧. ಅಭಿಷೇಕಮಾಡುವುದು. ೨. ಕಿರೀಟ 
ಧಾರಣೆ ಮಾಡುವುದು. [ಸಂ.] 

ಅಭಿಷ್ಟುತ (ಗು). ೧. ಕೊಂಡಾಡಲ್ಪಟ್ಟ; ಶ್ರೇಷ್ಠವಾದ. (ನಾ). 
೨. ಕೊಂಡಾಡಲ್ಪಟ್ಟವನು: ತ್ರಿಜಗದಭಿಷ್ಟುತಂಗೆ ಜಿನಚಂದ್ರಮಹಾ 
ಮಹಿಪಾಳಕಂಗೆ (ಶಾಂತಿಪು. ೧೧-೬೭). [ಸಂ.] 

ಅಭಿಷ್ಟ್ರುತಿ (ನಾ). ಸ್ತೋತ್ರ; ಕೊಂಡಾಟ. "ಅಭಿಷ್ಟುತಿಗೆಯ್‌' 
ಪರಾ. [ಸಂ.] 

ಅಭಿಷ್ಟುತಿಗೆಯ್‌ (ಕ್ರಿ). ಕೊಂಡಾಡು; ಸ್ತೋತ್ರಮಾಡು : ದುಗ್ಮೋ 
ದಧಿತಲ್ಪನಂ ನರನಭಿಷ್ಟುತಿಗೆಯ್ವುದು ಧಾರ್ಸ್ಯ ,ಮಲ್ಲವೇ (ಜಗವಿ. ೧-೨೦). 

[ಅಭಿಷ್ಟುತಿ * ಗೆಯ್‌ (ಆ ಕೆಯ್‌)] 

ಅಭಿಷ್ಯಂಗ (ನಾ). ೧. ಕೂಟ; ಸಹವಾಸ ; ಆಲಿಂಗನ. ೨. ಅತ್ಯಾ 
ಸಕ್ತಿ. [ಸಂ.) 

ಅಭಿಸಂಧಿ (ನಾ). ೧. ಗುರಿ; ಉದ್ದೇಶ; ಸಂಕಲ್ಪ: ಪ್ರತಿಬಂಧಕರು 
ಬೇಡೆನಲು ನಯದಭಿಸಂಧಿಯಲಿ ಸೀವರಿಸಿ ಸಂವರಿಸಿದನು ಸೈನಿಕವ 
(ಕುವ್ಯಾ ಅ. ಅ೨-೨);, ರಣದಭಿಸಂಧಿ ಸಾಕಿನ್ನೆನುತ ಫಲುಗುಣ ಶಿರವ 
ಬಾಗಿದನು (ಕುವ್ಯಾಭೀ. ೩-೩೭). ೨. ಸಂಚು; ಮೋಸ: ಇನ್ನೇ 
ನಾದರೂ ಅಭಿಸಂಧಿ ಇತ್ತೋ ಏನೋ? ಹೆಣ್ಣು ಇರುವ ಪ್ರತಿಯೊಬ್ಬನೂ 
ನಡಸುವ ಕಾರಸ್ಥಾನ ತಾನೆ ಅದು (ದುಂಬಿಕ. ೮). [ಸಂ.] 

ಅಭಿಸಂಧಿಕೆ (ನಾ). ಎಂಟು ವಿಧವಾದ ಕಥಾನಾಯಿಕೆಯರಲ್ಲಿ 
ಒಬ್ಬಳು: ವಿನಯದಿನಡಿಗೆಆಗಿದ ನಲ್ಲನನೊಲ್ಲದೆ ಜಡಿದು ಕಳೆದು 


25 


45 


ಅಭಿಹಾರ 


ಪಶ್ಚಾತ್ತಾಪಂ ಮನದೊಳ್ಳಂಧಿಸೆ ನೋವಂಗನೆಯಭಿಸಂಧಿಕೆಯಪ್ಪ ಪೆಸರಂ 
ಪಡೆಗುಂ (ಶೃಂಗಾರ. ೩-೬೮). [ಸಂ. ಅಭಿಸಂಧಿಕಾ) 

ಅಭಿಸಂಪಾತ (ನಾ). ೧. ಕೂಟ; ಗುಂಪು. ೨. ಎದುರಾಗಿ ನುಗ್ಗು 
ವುದು; ಮೇಲೆ ಬೀಳುವುದು : ಹುಸಿಗನಸಿನಿಂದ ಕೂಡಿದ ಮಾಯಾ 
ವಿಮೂಢ ರಾತ್ರಿಯ ಅಭಿಸಂಪಾತದ ಸಲುವಾಗಿ ದಾರಿಕಾಯುತ್ತಿದ್ದೆನು 
(ಇಪ್ಪಕ. ೧೫೦). ([ಸಂ.] 

ಅಭಿಸರಣ (ನಾ). ೧. ಅಭಿಮುಖವಾಗಿ ಹೋಗುವುದು. ೨. ಪ್ರಿಯ 
ರಾದವರು ಭೇಟಿಗಾಗಿ ಸಂಕೇತಸ್ಥಾನಕ್ಕೆ ಹೋಗುವುದು. ೩. ಪರ 
ಸ್ಪರ ಭೇಟಿಗಾಗಿ ಮಾಡಿಕೊಂಡ ಸಂಕೇತ. ೪. ಹಗೆಯ ಮೇಲೆ 
ಯುದ್ಧಕ್ಕಾಗಿ ಹೋಗುವುದು. ೫. ಸುತ್ತಲೂ ಹರಡುವುದು; 
ವ್ಯಾಸಿಸುವುದು. ೬. ಚಲಾವಣೆ: ಸರಕಿಗೆ ಸರಕು ವಿನಿಮಯವಾಗಿ 
ಸರಕುಗಳೇ ಸಮಾಜದಲ್ಲಿ ಅಭಿಸರಣವನ್ನು ಹೊಂದುತ್ತಿರುವಾಗ ಅತಿರಿಕ್ತ 
ಮೌಲ್ಯವು ಉದ್ಭವಿಸುವುದಿಲ್ಲ (ಮಾವಾದ. ೧೧೯). ೭. ಅನುಸರಿಸಿ 
ಹೋಗುವುದು ; ಹಿಂಬಾಲಿಸಿ ನಡೆಯುವುದು. [ಸಂ.] 

ಅಭಿಸಾರ (ನಾ). ೧. - ಅಭಿಸರಣ ೨: ಈ ಕೊಳಲು ಕಿನಿಗೊಳಲು 
ಬಂದೆನೀ ಅಭಿಸಾರವೆನಿತು ಲೇಸಾಯ್ತು (ಗೋಕುನಿ. ೯-೨೨). ೨. ಒಂದು 
ಬಗೆಯ ಸಂಸ್ಕಾರ ವಿಧಾನ. "ಲೋಹಾಭಿಸಾರ' ಪರಾ. [ಸಂ.] 

ಅಭಿಸಾರಣ (ನಾ). - ಅಭಿಸರಣ ೨: ಸುಂದರಿ ಪಗಲೊಳುಂ ಚಂದ್ರಾ 
ಪೀಡಾಭಿಸಾರಣವೇಸಮಂ ಪಿರಿದುಮೊಲವಿಂದಭ್ಯಾಸಂಗೆಯ್ವುತಿರ್ಪವೊ 
ಲೊಪ್ಪಿದಳ್‌ (ಕಾದಂಉ. ೯೭). - [ಸಂ.] 

ಅಭಿಸಾರಿ (ನಾ). ೧. ಎ ಅಭಿಸಾರಿಕೆ: “ಸ್ಟೈರಿಣಿ ವಿದರ್ಶಿನಿಯನೀತೆ 
ಚಲಿ ಕುಲಟಿಯಭಿಸಾರಿ' ಪಾಂಸುಲೆ ಬಂಧಕಿಯೆನಲ್ಕೆ ಹಾದರದ ನಾರಿ 
ಯೆನಿಸಿಕ್ಕು” (ಮಂಗರಾ. ೯0-೪). ೨. ಶತ್ರುವಿನ ಮೇಲೆ ದಂಡೆತ್ತಿ 
ಹೋಗುವವನು. [ಸಂ. ಅಭಿಸಾರಿನ್‌] 

ಅಭಿಸಾರಿಕೆ (ನಾ). ಪ್ರಿಯನನ್ನು ಕೂಡಲು ಸಂಕೇತಸ್ಥಾನಕ್ಕೆ 
ಹೋಗುವ ಹೆಂಗಸು : “ಇರುಳೆನ್ನದೆ ಕಲ್ತಲೆ ಕಡುವಿರಿದೆನ್ನದೆ ದುರ್ಗ 
ಮೆನ್ನದೋಪನೊಳೆತ್ತಂ ನೆರೆಯಲ್ಪರಿದೆಯ್ದು ವಸುಂದರಿಯಭಿಸಾರಿಕೆ 
ಯೆನಿಪ್ಪ ಪೆಸರಂ ಪಡೆಗುಂ?(ಶೃಂಗಾರ.೩-೫೯); ಇರವದು ನಗಿಸಿತ್ತು ಪೀನ 
ಮಭಿಸಾರಿಕೆಯಾ (ಕನಿರಾ. ೩-೧೯೬) ; ಸಿರಿದುಂ ಗಲಪುತ್ತುಮಿರ್ಪಳಂ 
ಸಾರಿಕೆಯೆಂಬರಲ್ಲದಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳ ವರ್‌ (ಪಂಪಭಾ. 
೪-೮೩). (ಸಂ. ಅಭಿಸಾರಿಕಾ] 

ಅಭಿಸಾರಿಣಿ (ನಾ). - ಅಭಿಸಾರಿಕೆ. [ಸಂ. ಅಭಿಸಾರಿಣೀ) 

ಅಭಿಸ್ತುತ (ಗು). ಹೊಗಳಲ್ಪಟ್ಟ ; ಕೊಂಡಾಡಲ್ಪಟ್ಟ: ಸದಭಿಸ್ತುತ 
ಮಪ್ಪೊಂಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ (ಕನಿರಾ. 


೧-೩೭). [Xo] 
ಅಭಿಹತ (ಗು). ಹೊಡೆಯಲ್ಪಟ್ಟ ; ಬಡಿದ. "ಅಭಿಹತಮರ್ಮ' 
ಪರಾ. ([ಸಂ.) 


ಅಭಿಹತಮರ್ಮ (ನಾ). ಮರ್ಮಪ್ರದೇಶಕ್ಕೆ ಪೆಟ್ಟು ತಾಗಿದವನು : 
ಬಿಟ್ಹಿಂ ವಸುಧೆಗೆ ರಥದಿಂ ಮೂರ್ಛಾವಸಕ್ತಮತಿ ಧರ್ಮಪಾಲನಭಿಹತ 
ಮರ್ಮಂ (ಚಂದ್ರಫು. ೧೦-೯೨). [ಅಭಿಹತ * ಮರ್ಮ] 

ಅಭಿಹತಿ (ನಾ). ೧. ಪೆಟ್ಟು; ಏಟು: ಕರಾಳಲೋಹಗದಾಭಿಹತಿಗೆ ನೃಪಾಲ 
ಬಿದ್ದನು (ಕುವ್ಯಾಗ. ೮-೧). ೨. [ಗಣಿತ] ಗುಣಾಕಾರ. [ಸಂ] 

ಅಭಿಹಾರ (ನಾ). ೧. ಹೆರವರ ವಸ್ತುವನ್ನು ಕಣ್ಣಿದಿರಿನಲ್ಲಿಯೇ ಎತ್ತಿ 
ಕೊಂಡು ಹೋಗುವುದು ; ದರೋಡೆ. ೨. ಆಕ್ರಮಣ; ಮುತ್ತಿಗೆ. 
೩. ಯುದ್ಧಕ್ಕಾಗಿ ಸನ್ನಾಹ ಮಾಡಿಕೊಳ್ಳುವುದು. ೪. ತಳ್ಳುವುದು. 
೫. ಒಂದರೊಡನೊಂದನ್ನು ಕೂಡಿ ಬೆರಸುವುದು; ಬೆರಕೆ. 


ಅಬಿಹಿತ 
೬. ಪ್ರಯತ್ನ. ೭. ದಯೆಯಿಲ್ಲದಿರುವುದು; ನಿಷ್ಕರುಣೆ.| 
೮. ಕುಡುಕ. ೯. ಹತ್ತಿರ ತರುವುದು: “ವಿಪರೀತಂ ಸಮರಪ್ರನೇಶ 
ಪರವಸ್ತುಸ್ವಾಪಹಂ ನೂಂಕುಹಂ ಕೃಪೆಹೀನಂ ಅಭಿಹಾರಮಕ್ಕುಂ ಶಿಕ 
(ನಾನಾರ. ೧೫೨). [ಸಂ.] | 
ಅಭಿಹಿತ (ಗು). ಹೇಳಿದ; ಹೆಸರಿಸಿದ. "ಅಭಿಹಿತಾನ್ವಯವಾದಿ' 
ಪರಾ. ([ಸಂ.] 
ಅಭಿಹಿತಾನ್ವಯ (ನಾ). [ಕಾವ್ಯಮಾ] ವಾಕ್ಯದ ಆನುಪೂರ್ವಿಕ 
ಮಹಿಮೆಯಿಂದ ಪದಗಳ ಪರಸ್ಪರ ಸಂಬಂಧವು ತೋರುವುದು. 
"ಅಭಿಹಿತಾನ್ವಯವಾದಿ ? ಪರಾ. [ಅಭಿಹಿತ * ಅನ್ವಯ] 
ಅಭಿಹಿತಾನ್ವಯವಾದಿ (ನಾ). ವಾಕ್ಯದ ಪದಗಳಿಂದ ಮೊದಲು 
ವಾಚ್ಯಾರ್ಥ, ಬಳಿಕ ತಾತ್ಸರ್ಯಾರ್ಥ ಎಂದು ವಾದಿಸುವವನು : 
ಹೀಗೆನ್ನುವುದು ಈ ಸಂಪ್ರದಾಯದವರ ಮತ ; ಇವರಿಗೆ ಅಭಿಹಿತಾನ್ವಯ 
ವಾದಿಗಳೆಂದು ಹೆಸರು (ಭಾರಮಾ. ೨೪೮). 
[ಸಂ. ಅಭಿಹಿತಾನ್ವಯವಾದಿನ್‌] 
ಅಭೀಕ (ನಾ). ೧. ಕಾಮುಕ. ೨. ನಲ್ಲ; ಗಂಡ. ೩. ಭಯವಿಲ್ಲದ 
-ವನು; ಹೆದರದವನು. [ಸಂ.] 
ಅಭೀಕ್ಷಣ (ನಾ). ಅಭಿಮುಖವಾಗಿ ನೋಡುವುದು: ದೂರಾಭೀಕ್ಷಣ 
ವೀಪ್ಸೋದಾರಾನುಕೃತಿಕ್ರಿಯಾ ಸಮಭಿಹಾರ ಸಮಾಪೋರುತರ ಚಾಪಲಾ 
ದಿಗೆ ಸಾರಂ (ಶಮದ. ನ. ೨೦೬). (ಸಂ.] 
ಅಭೀತ್ರಿಸು (ಕ್ರಿ). ಅಭಿಮುಖವಾಗಿ ನೋಡು; ಚೆನ್ನಾಗಿ ನೋಡು: 
ಒದನಿದ ರಾಗದಿಂದವನಭೀಕ್ಸಿಸುತಾಂ ಚರಿಸುತ್ತಮಿರ್ಸಿನಂ (ಕಾದಂಪೂ. 
೭೨೨). [ಅಭೀಕ್ಷಣ * -ಇಸ್ಕು] 
ಅಭೀಕ್ಷ್ಮ (ಗು). ಮತ್ತೆ ಮತ್ತೆ ತೋರಿ ಬರುವ; ಪುನರುಕ್ತವಾದ; 
ಅತಿಶಯವಾದ; ಸಂತತವಾಜ; ನಿತ್ಯವಾದ; ಬಿಡುವಿಲ್ಲದ: 
“ಅಭೀಕ್ಷ್ಣ- ಎಡೆವಜಕಿಯದ  (ತತ್ತ್ವಪ್ರ. ೨೬೫). (ಸಂ.] 
ಅಭೀಶ್ಷ್ಮಂ (ಅ). ಮತ್ತೆ ಮತ್ತೆ; ಹೆಚ್ಚಾಗಿ; ಸಂತತವಾಗಿ; ಬಿಡು 
ವಿಲ್ಲದೆ. (ಸಂ. 
ಅಭೀತ (ಗು). ೧. ಹೆದರದ; ಭಯಪಡದ. (ನಾ). ೨. ಹೆದರ 
ದವನು: ಅಭೀತಂ ನಿಜಾರಿಸಮಿತಿಗಳಿಂದಂ (ಕನಿರಾ. ೩-೧೫೯). [ಸಂ.] 
ಅಭೀತಚೇತ (ನಾ). ಹೆದರದ ಮನಸ್ಸಿನವನು : ಸ್ವೇಚ್ಛೆ ಯಿಂ ಸಮೃಗ 
ವ್ರಾತನಭೀತಚೇತನತುಳಂ ಪೀರ್ದಂ (ಪಂಚತಂ. ೫೮-೧೧). 
[ಅಭೀತ + ಚೀತ] 
ಅಭೀತಮನ (ನಾ). - ಅಭೀತಚೇತ: ಎನೆ ಬಗೆಗೊಂಡಭೀತಮನ 
ನರ್ಚಿಸಿ ಬಂದಿಸಿ ಟೈತ್ಯಗೇಹಮುಳ್ಳನಿತುಮಂ (ಆದಿಪು. ೩-೮). 
[ಅಭೀತ * ಮನ] 
ಅಭೀತಾತ್ಮ (ನಾ). - ಅಭೀತಚೇತ. [ಅಭೀತ ೬ ಆತ್ಮ) 
ಅಭೀತಾತ್ಮಕ (ಗು). ಹೆದರದ ಮನಸ್ಸುಳ್ಳ : ಹೈಮಾಚಳಮಿರ್ಪಂತಾ 
ಗಳಿರ್ದ[0] ಮರಮೊದಲೊಳಭೀತಾತ್ಮಕಂ ಯೋಗಿನಾಥಂ (ಸುಕುಮಾ. 
೪-೯). [ಅಭೀತ * ಆತ್ಮಕ] 
ಅಭೀತಿ (ನಾ). ಅಭಯ ; ನಿರ್ಭಯತೆ. [ಸಂ.] 
ಅಭೀತೆ (ನಾ). ಭಯವಿಲ್ಲದವಳು; ನಿರ್ಭಯಳು : ಅಭಯರುಚಿ ತಂಗೆ 
ಗೆಂದಪನಭೀತೆಯಾಗೆಲಗೆ ತಾಯೆ ಮರಣದ ದೆಸೆಯೊಳ್‌ (ಯಶೋಚ. 
೧-೪೮). (ಸೆಂ. ಅಭೀತಾ] 
ಅಭೀತ್ಯುಕ್ತಿ (ನಾ). ಹೆದರಬೇಡನೆಂಬ ಮಾತು; ಅಭಯವಾಕ್ಯ : 
ಅಭೀತ್ಕು ಕ್ರಿಯಸ ಲಿತಂ ತಾನೆನೆ ಸಾಕ್ಷಿಯಕ್ಕೆನಗಮಾ ಹಸ್ತಂ ಸರೋ 
[ಅಭೀತಿ * ಉಕ್ತಿ) 


ಜಾಂಬಕಾ (ವಸ್ತವಂ. ೧೦೫). 


೩೨೭ 


ಅಭೂತೋಪನೆ 


!ಅಭೀಪ್ಸಿತ (ಗು). ೧. ಬಯಸಿದ. (ನಾ). ೨. ಬಯಸಿದ್ದು; 
| ಇಷ್ಟಾರ್ಥ; ಮನೋರಥ. (ಸಂ. 

| 

| 

I 


ವಲ್ಲರೀ ವರ್ಧನಂ (ಪಂರಾಮಾ. ೫-೨೯) ; ಜನಮನದ ಶಕ್ತಿ ಮೇಣವರ 

ಭೀಪ್ಸೆಯೆ ಮಹಾತ್ಮರಂ ನಮ್ಮಿಳೆಗೆ ತಪ್ಪದೆಳೆತರ್ಪುದು ಕಣಾ! (ಶ್ರೀರಾಮಾ. 

[ಸೆಂ. ಅಭೀಪ್ಪಾ] 

ಅಭೀರ (ನಾ). - ಆಭೀರ. [ಸಂ.] 

ಅಭೀರು (ನಾ). ೧. ಭಯವಿಲ್ಲದ ವ್ಯಕ್ತಿ ; ೨. ಮಜ್ಜಿಗೆ ಗೆಡ್ಡೆ; 
ಆಷಾಢಿ ಗಿಡ; ಶತಾವರಿ ಗಿಡ. [ಸಂ.] 

10 ಅಭೀಷ್ಟ, ಅಭೀಷ್ಟೆ (ನಾ). ಪ್ರಿಯವಾದುದು ; ಬಯಸಿದುದು : ತುಹಿನ 
ಕರಂನಿಲೆಸೌಮ್ಯ ಗ್ರಹರಾಶಿಯೊಳುದಯಪತಿ ನಿರೀಕ್ಷಿಪೊಡನ್ಯ ಗ್ರಹಮಾಕ್ಷಿಸ 
ದೊಡೆ ಶಶಿರಿಷ್ಟ ಹರನಭೀಷ್ಟಪ್ರ ವರ್ಧನಂ ಬುಧಮಿತ್ರಾ (ಜಾತತಿ. ೬-೪). 
ಅಭೀಷ್ಟೆ : ಭಾವದಲ್ಲಿಯೆ ಷೋಡಶೋಪಚಾರ ಅಷ್ಟ ವಿಧಾರ್ಚನೆಗಳಿಂದ 
ಪೂಜೆಯಂ ಮಾಡಿ ತನ್ನ ಮನದಭೀಷ್ಟೆಯಂ ನೆನೆದಂತೆ ಮನದಲ್ಲೆ ಬೇಡಿ 
(ಘನವ. ೪೯). [ಸೇಂ. ಅಭೀಷ್ಟ] 

ಅಭೀಷ್ಟಫಲ (ನಾ). ಬಯಸಿದ ಫಲ: ಕೋಮಲಮುಖೀ ಗೌರೀಲತಾ 
ಶ್ಲಿಷ್ಟಶಂಕರ ಕಲ್ಪದ್ರುಮನೀಗಭೀಷ್ಟಫಲಮಂ ಚಾಳುಕ್ಯನಾರಾಯಣಂ 
(ಗದಾಯು. ೧-೨). [ಅಭೀಷ್ಟ + ಫಲ) 

ಅಭೀಷ್ಟ್ರರಸ (ನಾ). ಬೇಕಾದ ರಸ; ಅಪೇಕ್ಷಿತವಾದ ರಸ: ಅಭೀಷ್ಟ 
ರಸಕ್ಕೆ ಪೋಷಕಗಳಾಗುವಂತಹ ವಸ್ತುವನ್ನೇ ಕಲ್ಪಿಸಿಕೊಂಡಾದರೂ ಕಥೆ 
ಯನ್ನು ಬೆಳೆಸುವುದು (ಧ್ವನ್ಯಾಲೋ. ೧೪೫). [ಅಭೀಷ್ಟ + ರಸ] 

ಅಭೀಷ್ಟಶ್ರೀ (ನಾ). ಶುಭಫಲದ ಸಂಪತ್ತು ; ಬೇಕಾದ ಐಶ್ವರ್ಯ ; 
ಬಯಸಿದ ಮೇಲ್ಮೆ: ಈಗಳೀವುದು ನಮ್ಮಭೀಷ್ಟಶ್ರೀಗೆ ಮಂಗಳವೆಂದು 
ಹರಸಿದೊಡೆ (ಕುವ್ಯಾಕ. ೨೭-೧೫). [ಅಭೀಷ್ಟ ಶ್ರೀ] 

ಅಭೀಷ್ಟಸಿದ್ಧಿ (ನಾ). ಬಯಸಿದ್ದರ ನೆರವೇರಿಕೆ; ಇಷ್ಟಾರ್ಥವು 
ಕೈಗೂಡುವುದು; ಉದ್ದೇಶ ಪ್ರಾಪ್ತಿ. [ಅಭೀಷ್ಟ * ಸಿದ್ಧಿ] 
ಅಭೀಷ್ಟಿತ (ಗು). ೬ ಅಭೀಪ್ಸಿತ: ಎಲೆ ನಿನಗೆ ಮೆಚ್ಚಿದೆನಭೀಷ್ಟಿತಫಲವ 
ನೀವೆನು ಬೇಡು ನೀನೆನೆ ಎಳೆನಗೆಯ ಮೊಗನೆಸೆಯೆ (ಬಸಪು. ೧೬-೨೭). 
[ಸಂ. ಅಭೀಷ್ಟ] 

ಅಭೀಷ್ಟೆ "ಅಭೀಷ್ಟ? ನೋ. 

ಅಭುಕ್ತಮೂಲೆ (ನಾ). (ಯಾರಿಗೂ) ತಿಳಿಯದ ಪ್ರದೇಶ, ಗ್ರಾಮು, 
ಊರು, ಮೊದಲಾದುವು; ಮೂಲೆಕೊಂಪೆ: "ತಾನು' ಎಲ್ಲಿ 
ಯಾವ ಅಭುಕ್ತಮೂಲೆಯಲ್ಲಿ ಅಡಗಿಕೊಂಡಿದೆಯೋ ಪತ್ತೆ ಇಲ್ಲವಲ್ಲ 
| (ನಿಬಂಧ 1, ೧೨೬). [ಅಭುಕ್ತ್ಯ * ಮೂಲೆ] 

35] ಅಭೂತಪೂರ್ವ (ಗು). ಹಿಂಜಿ ಎಂದೂ ನಡೆಯದಿರುವ : ಅಭೂತ 
| ಪೂರ್ವಮಪ್ಪುತ್ಪಾತಂಗಳನೇನುಮಂ ಬಗೆಯದೆ ಕೋಪಮನೆ ಬಗೆದು 

(ಸಂರಾಮಾ. ೧೪-೧೨೮ ವ). [ಸೆಂ] 

ಅಭೂತಭಯ (ನಾ). ಭಯವುಂಟಾಗದವನು ; ಭಯವಿಲ್ಲದವನು: 
ಅಭೂತಭಯಂ ಕೆಂಡಂ ಭೂತರಮಣನಾಮಾಟವಿಯಂ (ಶಾಂತಿಪು. 
೪-೬೨). [Xo] 

ಅಭೂತೋಪಮೆ (ನಾ). [ಕಾವ್ಯಮಾ] ಹಿಂಡಿ ಯಾರೂ ವರ್ಣಿ 
ಸದ ರೀತಿಯಲ್ಲಿ ಉಪಮಾನವನ್ನು ಒಂದು ವಿಶೇಷಕ್ರಮದಲ್ಲಿ 
ಯೋಜಿಸಿ ವಿಷಯವನ್ನು ವರ್ಣಿಸುವುದು: ನುತಶಿಶಿರ ಕಿರಣ 
ಕಾಂತಿ ಪ್ರತತಿಯನೊಡಗೂಡಿ ಮಾಡಿದವೊಲಾಯಿತ್ತಿಂತತಿಶಯಮಿ ನಿನ್ನ 
ಮುಖಂ ನಿತಾಂತಮೆಂಬಾಗಳಜಕಿಗಭೂತೋಪಮೆಯಂ (ಕನಿರಾ. ೩-೭೮)” 

[ಅಭೂತ * ಉಪವೆಂ] 


ಅಭೀಪ್ಸೆ (ನಾ). ಬಯಕೆ; ಅಭಿಲಾಷೆ: ಚಂದ್ರವರ್ಧನನಭೀಪ್ಸಾ 
ಕ 


೧೦-೨೬೨). 


15 


20 


25 


80 


40 


45 


ಅಭೂಶಿ 


ಅಭೊರಿ (ಗು). ಭೂರಿಯಲ್ಲದ ; ಸ್ವಲ್ಪ: ಹು ಲವಂ ಲೇಶಮಣಂ 
ಕಣಮಭೂರಿ [ಪಾಠಾಂ..ತಿ] ಪ್ರಮುಸ್ಛಂ ಪ್ರಸ್ವಮವರಿಷ್ಟಮತಿ ಸೂಕ್ಷ್ಮ 
ಮಾಕ್ಷುದ್ರಮುಂ .. ಕಿಜದೆನಶ್ಳು? ಮ ೧೨೭-೫). [ಸಂ.] 

ಅಭೇದ (ನಾ). ೧. ಭೇದವಿಲ್ಲದಿರುವುದು; ಒಂದೇ ಆಗಿರುವುದು. 
೨. ಐಕಮತ್ಯ. [ಸೆಂ.] 

ಅಭೇದಭಕ್ತಿ (ನಾ). ಭೇದವಿಬ್ಲದಿರುವ ಭಕ್ತಿ (2): ಭೇದಾಭೇದ 
ರತ್ನ್ನತ್ರಯವೆಂದರೆ ಭೇದಾಭೇದಭಕ್ತಿಗಳಿಂದ ಕರ್ಮವ ಛೇದಿಸಿದರೆ ಮುಕ್ತಿ 
ಯರಿದೆ (ಭರಚ. ೬೪-೯೫). [ಅಭೇದ * ಭಕ್ತಿ] 

ಅಭೇದರೂಪಕೆ (ನಾ). [ಕಾವ್ಯಮಿಸಾ] ರೂಪಕಾಲಂಕಾರದಲ್ಲಿ ಒಂದು 
ಬಗೆ: ಉದಾ:--ಅರಸಾಗಲೊಡಂ ಮೆಯ್ಮಣಕಿದು ರಾಜ್ಯಸುಖಸನ್ನಿ 
ಪಾತನಿದ್ರೆಯ ಕೈಕೊಂಡಿರುಳುಂ ಪಗಲುಂ ಜಾಡ್ಯದೆ ಮರವಟ್ಟಿಟ್ಟೀಉವ 
ರಲ್ಲಮೆಂತುಂ ಭೂಪರ್‌ ॥ ಇಲ್ಲಿ "ರಾಜ್ಯ ಸುಖವೆಂಬ ಸನ್ನಿಪಾತನಿದ್ರೆ' 
ಎಂಬುದಾಗಿ ರಾಜ್ಯ ಸುಖವನ್ನು ಸನ್ನಿ ಖಾತನಿದಾ ಭಿನ್ನ ವನ್ನಾ ಗಿ ಹೇಳಿದೆ. 
ಆದ್ದರಿಂದ ಇಲ್ಲಿ ಆಟೀ (ಕೈಪಿಡಿ. ಹತ 

[ಅಭೇದ * ರೂಪಕ] 

ಅಭೇದವಾದಿ (ನಾ). ಜೀವಾತ್ಮ ಪರಮಾತ್ಮರಿಗೆ ಭೇದವಿಲ್ಲವೆಂದು 
ವಾದಿಸುವವನು: PO NA ಅಭೇದವಾದಿಯಪ್ಪಂ 
(ವಿವೇಕ. ೧೨). [ಸೆಂ. ಅಚೀದವಾದಿನ್‌] 

ಅಭೇದಶ್ರುತಿ (ನಾ). ಜೀವಾತ್ಮ ಪರಮಾತ್ಮರಿಗೆ ಭೇದವಿಲ್ಲವೆಂದು 
ಹೇಳುನ ಶ್ರುತಿ: ಅಭೇದಶ್ರುತಿಗಳು ಭೇದವನ್ನು ನಿಷೇಧಿಸುತ್ತವೆ|20 
(ಹಿಂದಸಾ. ಪ: ಜಟ ಶ್ರುತಿ) 

ಅಭೇದಾತ್ಮತೆ (ನಾ). ಭೇದವಿಲ್ಲದ ಸ್ವರೂಪವುಳ್ಳುದಾಗಿರುವುದು ; 
ಅಭಿನ್ನವಾಗಿರುವುದು: ಪ್ರತಿನಸ್ತೂಪಮೆ ಸಾಮ್ಯ ಪ್ರತೀತಿಯಿಂದಂ 
ಸಮಾನವಸ್ತುನ್ಮಸನಂ ಪ್ರತಿಪಾದಿಸುವುದಭೇದಾತ್ಮತೆಯಿಂದುಪಮೆಯನ 
ದಲ್ಲೆ ರೂಪಕಮಕ್ಕುಂ (ಕಾವ್ಯಾವ. ೬೮೫). [ಸಂ. ಅಭೇದಾತ್ಮತಾ] 

ಅಭೇದ್ಯ (ಗು). ೧. ಭೇದಿಸಲಾಗದ ; ಒಡೆಯಲಾರದ : ತಮದೊಡ್ಡು 


೩೨೮ 


5 


15|. 


25 


ಮುಷ್ಟಿ ಗ್ರಾಹೃ್ಯಮಭೇದ್ಯಂ ಸೂಚಿಗಪ್ಪೊಡಂ (ಕಾವ್ಯಾವ. ೮೫೩). (ನಾ). 
೨. ಭೇದಿಸಲಾಗದುದು ; ಒಡೆಯಲು ಅಥವಾ ಚುಚ್ಚಲು ಶಕ್ಯ 


ವಿಲ್ಲದುದು: ವಿಷಮೋಚಿಕಗಳೆಂಬ ಪಾವುಗೆಗಳುಂ -ಅಭೇದ್ಯಮೆಂಬ 
ಕವಚಮುಂ (ಆದಿಪು. ೧೫-೩ ವ). &. ಭೇದೋಪಾಯದಿಂದ ಒಡೆದು |30 
ಅಗಲಿಸಲು ಶಕ್ಯವಿಲ್ಲದವನು. ೪. ಭೇದಿಸಿ ತಿಳಿಯಲು ಸಾಧ್ಯ 
ವಾಗದುಮ: ಭೀದದ ಅಭೇದ್ಯದಿಂದ ಭೇದಿಸಲಾಗಿ ನಿಃಕಳಂಕ ಮಲ್ಲಿ 
ಕಾರ್ಜುನ ಲಿಂಗದಲ್ಲಿ ಆಯ್ದಿತ್ತು (ಮೋಳಿಮಾ. ೫-೧೭). se 

ಅಭೇದ್ಯಕೆನಚ (ನಾ). ಭೇದಿಸಲು ಆಗದ ಕವಚ: ಅರ್ಜುನನು. | 
ಗಾಂಡೀನವನ್ನು ಹಿಡಿದು ಅಭೀದ್ಯಕನಚ ತೊಟ್ಟು ವ್ಯೂಹದೊಳಕ್ಕೆ ನುಗ್ಗಿ nlss| 
ದರೆ ಅದು We ತಕ್ಕದ್ದೇ (ವಚಭಾ. ೨೮೮). [ಅಭೇದ್ಯ + ವಚ] 

ಅಭೇದ್ಯಲಿಂಗ (ನಾ). ಭೇದಿಸಿ ತಿಳಿಯಲಸಾಧ್ಯವಾದ ಸ್ವರೂಪ 
ವುಳ್ಳೆದ್ದು : ವೇದ ವೇಧಿಸಲಆ್‌ಯದೆ ಅಭೇದ್ಯಲಿಂಗವೆಂದು ನಡುನಡು 
ಗಿತ್ತು (ಬಸವ. ೯೫೨). [ಆಭೀದ್ಯ ಲಿಂಗ] 

ಅಭೇದ್ಯಸ್ಥಲ (ನಾ). [ವೀಶೈ] ಐಕ್ಯವಾಗಿ ಪರಸ್ಪರ ಭೇದವಿಲ್ಲದ [೪ 
ಸಲ: ಐಕ್ಕಸ್ಥಲದಂಗ ಅಭೇದೃಸ್ಥಲ ಇಂತೀ ಉಭಯವ ತಿಳಿದ 
ನಿರಂಗಂಗೆ ಸ್ಥಲ ಕುಳಲೇಪವಾಯಿತ್ತು ನಿಃಕಳಂಕ ಮಲ್ಲಿ ಕಾರ್ಜುನನಲ್ಲಿ 
(ಮೋಳಿಮಾ. ೪೪೨). [ಅಭೇದ್ಯ + ಸ್ಥಲ) 

ಅಭೋ, ಅಬೊ (ಅ). ಬಿಮ್ಮು; ಬಿಕೋ; ಶೂನ್ಯಪ್ರಾಯ : ತುಂಬಿದ 
ಬಸುರಿಯನ್ನು ಅಭೋ ಎನ್ನುವ ಕಾಡಿಗ ಟ್ಟ ಸುಖವಾಗಿರುವನಂತೆ | 45 

(ಹೊನ್ನ ಶೂ. ಆ). ಅಬೊ: ಮನೆ "ಅಬೊ' ಎನ್ನುತ್ತಿದೆ.. ಚ| 


ಅ 


ಅಭ್ಯಂತರತಪಸ್ಸು 


ಪಾರ್ವತಮ್ಮನ ಮನಸ್ಸೂ ಅಬೊ ಎನ್ನುತ್ತಿದೆ (ಬೆಳುಮ.೧೫೯)."ಬಿಕೋ? 
ಪರಾ. [7 

gh (ನಾ). ೧. ಭೋಗಿಯಲ್ಲದವನು. ೨. [ಜೈನ] ಒಂದು 

ಮತ್ತೊಂದು ದಿವಸಂ ಪ್ರಜ್ಞ ಪ್ತಿ ಕಾಮರೂಪಿಣಿ ಭ್ರಮರಿ 

EE ಮೊದಲಾಗಿ ಕುಲವಿದೈ ಜಾತಿವಿದೆ ಸಾಧಿತನಿದ್ಯೆ 
ಗಳೊಳ್‌' (ಚಾವುಂಉ. ೨೧೦). [ಸಂ.] 

ಅಭೋಜ್ಯ (ಗು). ೧. ತಿನ್ನಬಾರದ: ಔದುಂಬರತರುವಾರ್ಗ 
ಮಭೋಜ್ಯಂ ಕ್ಷುದ್ರಜಂತು ಜನ್ಮಾವಾಸಂ (ಮಲ್ಲಿಪು. ೧೦-೬೧). (ನಾ). 
೨. ತಿ ನ್ದ ಬಾರದ್ದು: ತಂದರಾರೀಯಭೋಜ್ಯವನೆನುತ್ತುಳ್ಳಿಯಂ 
ನಿಂದಿಸುತೆ (ಬಸರ.೧೧-೪೫); ಭೋಜ್ಯಾ ಭೋಜ್ಯ ವನು ತಿಳಿದು (ಕುವ್ಯಾಉ. 
೩-೬೨). [Aಂ.] 

ಅಭೌತ (ನಾ). ೧. ಪಂಚಭೂತಗಳಿಗೆ ಸಂಬಂಧವಿಲ್ಲದ್ದು. 
೨. ಲೋಕೋತ್ತರವಾದುದು : ಗಗನವನಳೆಯೆ ವಿಶ್ವಶಿಲ್ಪಿ ತಾಂ ಬಿಚ್ಚಿ 
ಬೀಸಿದ ಮಾನಸೂತ್ರವೆಂಬಂತೆವೋಲ್‌ ಮುಂ ಪೇಳ್ವೆನೇನಾ ಅಭೌತಮಂ 
(ಶ್ರೀರಾಮಾ. ೪೦೬-೧೦೧). (ಸಂ.] 

ಅಭ್ಯಂಗ (ನಾ). ೧. ಮೈಗೆ ಎಣ್ಣೆ, ಸುಗಂಧ ತೈಲ ಮುಂತಾದ 
ಲೇಪನ ದ್ರವ್ಯಗಳನ್ನು ಹಚ್ಚಿಕೊಳ್ಳುವುದು; ಎಣ್ಣೆಮಜ್ಜನ: 
ಬ್ರಾಹ್ಮರ ಅಭ್ಯಂಗಕ್ಕೆ ಶನಿವಾರ ೧ಕ್ಕೆ ಎಣ್ಣೆ ಶೇರು ೪ (ಎಕ. ೪111, ಶೀರ್ಥಹ. 
೧೯-೧೧೨ ; 1573). ೨. ಎಣ್ಣೆ ಮುಂತಾದ ಲೇಪನದ್ರಮ್ಯ. (ಸಂ. 

ಅಭ i oe ಎ ಅಭ್ಯಂಗದಿ : ಅಂಗನೆಗೆ ಸೌರಭ್ಯ ತೈಲಾಭ್ಯ್ಮಂಗನವ 
ಸ್‌ು * ಉಡಿಸಿದರು ನವದುಕೂಲವನು (ಬಸಪು. ಗ: 

[ಸಂ. ಜಳ್ಳಂಗ 

ಅಭ್ಯಂಗನಸ್ನಾನ (ನಾ). - ಅಭ್ಯಂಗ ೧: ಅ ದಿನ ಶುಕ್ರವಾರವಾದುದ 
ರಿಂದ ಲಕ್ಷ್ಮೀಪೂಜೆಯನ್ನು ಮಾಡಲಿ ಕ್ಕಾಗಿ ಅಭ್ಯಂಗನಸ್ನಾನವನ್ನು 
ಮಾಡಿದವಳು (ಲಕ್ಷ್ಮೀಪ್ರ. ೧೭). [ಅಭ್ಯಂಗನ ಸ್ನಾನ] 

ಅಭ್ಯ ೦ಗಿಸು (ಕ್ರಿ). ೧. ಲೇಸಿಸು; ಸವರು; ಹೆಚ್ಚು : ಫೃತಮೊಂದೆ 
ಪಾಲ್ಕರಂಗಳ ಪಾಲ್‌ ಪಿಂಗಿಸುಗುಂ ತಡೆದಿರದಭ್ಯಂಗಿಸಿದೊಡೆ ಪುಟು ತಿಂದ 
ಬೇನೆಯಂ ಗಂದೆಯುಮಂ (ಲೋಕೋಪ. ೧೦-೪೦). ೨. ತೈಲವೇ 
ಮುಂತಾದುವನ್ನು ಹೆಚ್ಚಿಕೊಂಡು ಸ್ನಾನಮಾಡು. 

[ಅಭ್ಯ ಂಗೆ + kp 

ಅಭ್ಯ ೦ಜನ (ನಾ). - ಅಭ್ಯಂಗ ೧: ಭಾನುವಾರ ಅಭ್ಯಂಜನ ಎಂದರೆ 

ಜರ ಡಬ್ಬ ಹರಳೆಣ್ಣೆ, ಎರಡು ಬುತ್ತಿ ಸೀಗೆಪುಡಿ ಮನೆ ಲೆಕ್ಸಕ್ಕೆ ಖರ್ಚು 

(ಮಲೆಚಿ. ಕೆ (ಸಂ. 

ಭ್ಯಂತರ (ನಾ). ೧. ಒಳಗು; ನಡುವೆ; ಅಂತರಾಳ : ಚಿತ್ರಶಾಲಾ 

ಭ್ಯಂತರ [ನ್ಯ]ವಸ್ಥಿತ ಮೃಗೇಂದ್ರಾಸನದೊಳಿರೆ (ಶಾಂತಿಪು. ೯-೨ ವ). 

೨. ಅಂತರಂಗ: ಕುಮಾರನ ಸುಲಲಿತಾಭ್ಯಂತರವನಜಕಿದವಗೊಲಿದು 

ತಿಳುಹುವೆನು (ಜೀವಂಚ. ೫-೫೬). ೩. ಅಂತರಂಗಕ್ಕೆ ಸೇರಿದವನು. 

೪. ಕಾಲದ ಅವಧಿ. ೫. ನಡುವೆ ಇರುವ ಸ್ಲಳಾವಕಾಶ: 

ನರನೊಡನೆ ಸಮದಂಡಿಯೇ ಜಗವಜಕಿಯದೇ ನಿನ್ನಾತನಭ್ಯಂತರವನಕಟಾ 

(ಕುವ್ಯಾಕ. ೯-೭). ೬. ಅಡ್ಡಿ; ತಡೆ; ಆಕ್ಷೇಪಣೆ: ನೀನು ಅಲ್ಲಿಗೆ 

ಹೋಗಿಬರುವ ವಿಷಯದಲ್ಲಿ ನ್ನ ದೇನೂ ಅಭ್ಯಂತರವಿಲ್ಲ (ರೂಢಿ). [ಸಂ] 

ಅಭ್ಯ ಂತರತಪಸು ್ಸ (ನಾ). ಜೈನ] ಅಂತರಂಗದ ತಪಸ್ಸು; ಪ್ರಾಯ 
ಸತ್ತ ವಿನಯ, ವೈಯಾಪೃ ತೃ, ಸ್ವಾಧ್ಯಾಯ, "ವ್ಯತ್ಸರ್ಗ, 
ಧ್ಯಾನ ಎಂಬ ಆರು ತಪಸ್ಸುಗಳು: ಮತ್ತಮಭ್ಯಂತರತಪಷ್ಟಟ್ಟ 
ದೊಳಂ ಪ್ರಾಯಶ್ಚಿತ್ತ ವಿನಯ ೫ ಯಾಪೃತ್ಯ ಸ್ವಾಧ್ಯಾಯ ಥ್ಯಾನವ್ಯತ್ಸ 
ರ್ಗಂಗಳಂ ಹಂಡು (ಆದಿಪು. ೬-೩೩ ನ). [ಅಭ್ಯಂತರ * ತಪಸ್ಸು] 


ಅಭ್ಯಂತರಮಂಟಿಪ 


ಅಭ್ಯಂತರಮಂಟಪ (ನಾ). ಒಳಗಿನ ಮಂಟಪ; ನಡುವಣ 
ಮಂಟಿಪ: ಆರ್ಯ ಶುಕನಾಸನರಮನೆಗೆ ಬಿಜಯಂಗೈದನೆಂಬುದಂ 
ಕೇಳ್ದು ತಾನುಮಲ್ಲಿಗೆ ಪೋಪಾಗಳಭ್ಕಂತರಮಂಟಪದಲ್ಲಿ (ಕಾದಂಉ.- 
೪೬೭). [ಅಭ್ಯಂತರ * ಮಂಟಪ] 
ಅಭ್ಯಂತರಿಸು (ಕ್ರಿ). ೧. ಅಡ್ಡಿ ಪಡಿಸು; ತಡೆ. ೨. ಮನಸ್ಸಿಗೆ 
ತಂದುಕೊ; ಮೆಚ್ಚು : [ಇ]ಆ5ದು ಸತ್ತ ಕಾದುವಟ್ಟಿ ಬೀರಯ್ಯರ 
ವೀರವನೆಭ್ಯಂತರಿಸಿ ಶ್ರೀಕಲ್ಲಾಟುಗೊಟ್ಟಿ ರ್‌ (ಎಕ. 1x, ದೇವನ. ೧೧-೧೨ ; 
948). [ಅಭ್ಯಂತರ + -ಇಸ್ಕು] 
ಅಭ್ಯಗ್ರ (ಗು). ೧. ಅತಿಶಯವಾದ. (ನಾ). ೨. ಹತ್ತಿರ; ಸಮಾಪ; 
ಸಾಮಾಪ್ಯ: ಮದುವೆ ಅಭ್ಯಗ್ರವಾಗುತ್ತಿದೆ (ರೂಢಿ). ೩. ಹೊಸದು. 
(ಸೆಂ.] 
ಅಭ್ಯಧಿಕ (ಗು). ಅಧಿಕವಾದ; ಅತಿಶಯವಾದ. [ಸಂ.] 
ಅಭ್ಯಧಿಕೇಕ್ಷಣ (ನಾ). ಮುಕ್ಕಣ್ಣ; ಶಿವ: ಶ್ರೀಪತಿ ಚಕ್ರಧಾರಿ 
ಧಿ ನೃಷಭಾಸನನಭ್ಯ್ಮಧಿಕೇಕ್ಷಣಂ (ಎಕ. ೪11, ಶಿಕಾರಿ. ೧೨೫-೧ ; 1019). 
[ಅಭ್ಯಧಿಕ + ಈಕ್ಷಣ] 
ಅಭ್ಯನುಜ್ಞೆ (ನಾ). ೧. ಅಪ್ಪಣೆ. ೨. ಅನುಮತಿ; ಸಮ್ಮತಿ. 
[ಸಂ. ಅಭ್ಯನುಜ್ಞಾ] 
ಅಭ್ಯಮಿತ್ರೀಣ (ಗು). ಶತ್ರುಗಳನ್ನು ದಿಟ್ಟತನದಿಂದ ಎದುರಿಸುವ: 
ಕರ್ಕಸಂಗಳಂ ನುಡಿದು ಮಾಣದೆ ಅಭ್ಯಮಿತ್ರೀಣವೃತ್ತಿಯನೆ ಪೂಣ್ಣು 
ಫೊಜನಮುಡುವಾಗಳ್‌ (ಚಂದ್ರಫು. ೧೦-೫೫ ವ). [ಸಂ.] 
ಅಭ್ಯರ್ಚನ, ಅಭ್ಯರ್ಚನೆ (ನಾ). ಪೂಜೆ; ಸತ್ಕಾರ: ಜಿನೇಂದ್ರ 
ಪಾದಾಭ್ಯರ್ಚನದೊಳ್‌ ನಿರ್ಗಂಥರೂಪಧಾರಿಯಾಗಿ (ಶಾಂತಿಪು. 
೬-೮೨ ವ). ಅಭ್ಯರ್ಚನೆ (ಗಂಗಾಮ. ೧೨). (ಸಂ. ಅಭ್ಕರ್ಚನ] 
ಅಭ್ಯರ್ಚನೆ "ಅಭ್ಯರ್ಚನ' ನೋ. 
ಅಭ್ಯರ್ಚಿಸು (ಕ್ರಿ). ಪೂಜಿಸು; ಆರಾಧಿಸು : ಸುರರೆಲ್ಲಂ ಚೂಡಾಮಣಿ 
ಕಿರಣದಿನವನತಕಿರೀಟರಭ್ಯರ್ಚಿಸಿದರ್‌ (ಅಜಿಪು. ೫-೪). 
[ ಅಭ್ಮರ್ಚನ + -ಇಸ್ಕು] 
ರ್ಚ್ಯ (ಗು). ಪೂಜೆಗೆ ಅರ್ಹವಾದ: ಅಮರಾಭ್ಯರ್ಚ್ಯೃಂಗಳ್‌ 
ಸುರವಿಮಾನಪರಿವೇಷ್ಟ ನಾಭಿರಾಮಂಗಳನುಕ್ರಮದಿಂದೆಸೆದಿರ್ದುವಕೃತ್ರಿ 
ಮಂಗಳೀ ಗಿರಿಯ ಜೈನ ಚೈತ್ಯಾವಳಿಗಳ್‌ (ಶಾಂತಿಪು. ೨-೧೧೮). [ಸೆಂ.] 
ಅಭ್ಯರ್ಣ (ನಾ). ಸಮಾಪ; ನೆರೆ: ನಿಜಾಂಬಿಕೆಯಭ್ಯರ್ಣದೊಳ್‌ ಜಿನಾ 
ರ್ಭಕನೆಸೆದಂ (ಅಜಿಪು. ೪-೪). [ಸೆಂ.] 
ಅಭ್ಯರ್ಥನ, ಅಭ್ಯರ್ಥನೆ (ನಾ). ಕೋರಿಕೆ; ಪ್ರಾರ್ಥನೆ: ಪ್ರಿಯದಿಂ 
ದೊಂದೆಡೆಯಿರವಂ ಬಯಸಿದ ಶೌಯಾರ ದಿ ಸಕಲ ಪಾರ್ಥಿವಗುಣ 
ಸಂಚಯದಭ್ಯರ್ಥನದಿಂದಾಶ್ರಯರೂಪನನಾ ಮಹೀಶನಂ ಬಿದಿ ಪಡೆದಂ 
(ಚಂದ್ರಪು. ೩-೨೪). ಅ ಭ್ಯ ರ್ಥ ನೆ: ಅಹಿತರೊಡನೆ ಪುದುವಾಲ್‌ಿನೆ 
ನೊಂದೆಂ ಸುಜನಗುರುಜನಾಭ್ಯರ್ಥನೆಯಿಂ (ಗದಾಯು. ೬-೭). 
[ಸಂ. ಅಭ್ಯರ್ಥನ] 
ಅಭ್ಯರ್ಥನೆ "ಅಭ್ಯರ್ಥನ' ನೋ. 
ಅಭ್ಯರ್ಥಿ (ನಾ). ಉಮೇದುವಾರ ; ಅರ್ಜಿದಾರ: ಉಪಾಧ್ಯಾಯರ 
ಆರ್ಥಿಕ ಮತ್ತು ಸಾಮಾಜಿಕ ಅಂತಸ್ತನ್ನು ಹೆಚ್ಚಿಸುವುದರಿಂದ ತಕ್ಕಷ್ಟು 
ಮಂದಿ ದಕ್ಷ ಅಭ್ಯರ್ಥಿಗಳು ಈ ವೃತ್ತಿಯನ್ನು ಅವಲಂಬಿಸುವಂತೆ ಮಾಡ 
ಬಹುದು (ಶಿಕ್ಷದ. ೭೩೫) ; ಅಭ್ಯರ್ಥಿಗಳು ಸ್ವಂತ ಖರ್ಚಿನಲ್ಲೇ ಸಂದರ್ಶ 
ನಕ್ಕೆ ಬರಬೇಕು (ರೂಢಿ). (ಸಂ. ಅಭ್ಯರ್ಥಿನ್‌] 
ಅಭ್ಯರ್ಹಿತ (ಗು). ಮಾನ್ಯವಾದ; ಯೋಗ್ಯವಾದ : ಅಂತಃಪುರಾಭ್ಯ 
ರ್ಹಿತರೊಳಾದರಂಬೆರಸು ಸಂಭಾಷಿಸುತ್ತುಂ (ಕಾದಂಉ. ೧೬೮). [ಸಂ.] 


೩೨೯ 


ಮ ರಂ ಅಂಗಂ 
ದಾ 


40 


ಭ್ಯಾಗತ 
ಅಭ್ಯ ರ್ಹಿತತ್ವ (ನಾ). ಮಾನ್ಯತೆ ; ; ಗೌರವ: ಅಭ್ಯರ್ಹಿತಕ್ಕೆ ಪೂರ್ವ 
ಕ| ಜ್ಞಾ ನದ ಸಮ್ಮ ಗ್ವ್ಯ್ಯಪದೇಶಕ್ಕೆ ಕಾರಣಮಪ್ಪುದಜಕಿಂ 


ದರ್ಶನಕ್ಕೆ ಅಳ್ಯರ್ಥತತೆ ಮಕ್ಕುಂ (ತತ್ತ್ವಪ್ರ. ೬). [ಸಂ.] 
ಅಭ್ಯರ್ಹಿತವೃತ್ತಿ (ನಾ). ಪೂಜ್ಯವಾದ ವೃತ್ತಿ ; ಶ್ರೇಷ್ಠವಾದ ನಡ 
ವಿಕೆ (೧): 'ಆರ್ಹದ್ದಲಿ ಮುನಿಪತಿಯಭ್ಯರ್ಹಿತವೃತ್ತಿಯನದೇವೊಗಲ್ಟು 
ದೊ ನೆಗಟಕ್ಕೊಂದರ್ಹನ ಮತನುಲ್ಲದುದೆತಿಗರ್ಜಿತಮೆಂದೆನಿಸಿದಂ ಮಹೀ 
ಮಂಡಲದೊಳ್‌ (ಪುಸ್ಪಪು. ೧-೨೦). [ಅಭ್ಯ ರ್ಹಿತ + ವೃತ್ತಿ 3] 
ಅಭ್ಯವಕರ್ಷಣ (ನಾ). ಹೊರಕ್ಕೆ ಎಳೆಯುವುದು ; ಈಚಿಗೆ ತೆಗೆದು 
ಜಾಕುವಿಕೆ. [ಸಂ.] 
ಅಭ್ಯವಸ್ಯಂದನ (ನಾ). ೧. ಶತ್ರುವನ್ನು ದಿಟ್ಟತನದಿಂದ ಎದುರಿಸು 
ವುದು; ಹಗೆಯ ಮೇಲೆ ರಭಸದಿಂದ ಧಾಳಿ ನಡೆಸುವುದು. 
೨. ಮುತ್ತಿಗೆ. [ಸಂ.] 
ಅಭ್ಯವಹರಣ (ನಾ). ಊಟಮಾಡುವುದು; ಊಟ: 
ವಹರಣಂ ೫ (ವಸ್ತುಕೋ. ೩-೭). [ಸಂ.] 
ಅಭ್ಯವಹಾರ (ನಾ). ೧. ಊಟಮಾಡುವುದು. ೨. ಆಹಾರ : ವೃಷ್ಯ 
ರಸಾಭ್ಯ ವಹಾರ ತ್ಕ ಜನಂ... ಬ್ರಹ್ಮವ್ರತಂ ಜಿನೇಶ್ವರ ಮತದೊಳ್‌ 
(ಶಾಂತಿಪು. ೬-೫೪). ೩. ತಿನ್ನಲು ಯೋಗ್ಯವಾದುದು. [ಸಂ-] 
ಅಭ್ಯವಹಾರಿ (ನಾ). ತಿನ್ನುವವನು. "ಸತೃಣಾಭ್ಯವಹಾರಿ' ಪರಾ. 
(ಸಂ. ಅಭ ೈವಹಾರಿನ್‌] 
ಅಭ ವಹೃತ (ಗು). ತಿನ್ನಲ್ಪಟ್ಟ. [ಸಂ.] 
ಅಭ್ಯ ವಹೃತಿ (ನಾ). ಭೋಜನ ; ಊಟ: ಅರ್ಥ್ಯಪಾದ್ಯಮಂ ಕೊಟ್ಟ 
ಭ್ಯಾಗತ ಪ್ರತಿಪತ್ತಿಗೆಯ್ದು ್ವಿದುಮವರಭ್ಯವಹೃ ಟು ಇಗ ಕೈಘಟ್ಟ 
ಯುಮಂ ತಾಂಬೂಲಮಂ ಕೊಂಡು (ಪಂರಾಮಾ. ೭-೪೭ ವ). [ಸಂ.] 
ಅಭ್ಯಸನ (ನಾ). ಅಭ್ಯಾಸ ಮಾಡುವುದು; ಪರಿಚಯ: ಭೂಷಾಭ್ಮಸನ 
ಚತುರ ಭಾಷಾವಿಶೇಷ ಕುಶಲೆಯರಪ್ಪ (ಅದಿಪು. ೨-೬೫ ವ). ([ಸಂ.] 
ಅಭ್ಯಸನೀಯ (ಗು). ಅಭ್ಯಾಸಕ್ಕೆ ಯೋಗ್ಯವಾದ : ಸಂಸ್ಕೃತ ಕೃ- 
ತ್‌ ಪದಗಳಿಂದ ನೇರ್ಪಟ್ಟಿ ವಿವಿಧ ಮಾತುಗಳು ಅಭ ಅ ತನು 
(ಕರ್ಣಾಟ. ೧೫). [Ao] 
ಅಭ್ಯಸಿಸು (ಕ್ರಿ). ಅಭ್ಯಾಸಮಾಡು ; ಕಲಿ: ಸಾಮಾನ್ಯವಾಗಿ ಜನರು 
ಓದದಿರುವ ವಿಷಯಗಳನ್ನು ಲಕ್ಷ್ಮ ಪೂರ್ವಕವಾಗಿ ಅಭ್ಯಸಿಸುವರು 
(ರತ್ನಗೋ. ೫); ಒಂದೊಂದು ಯಕ್ಷಗಾನಪ್ರಸಂಗವನ್ನೂ ಅಭ್ಯಸಿಸಿದೆ 
(ಯಕ್ಷಬ. 31 ಮು). [ಅಭ್ಮಸನ + -ಇಸ್ಕು] 
ಅಭ್ಯಸ್ತ (ಗು). ೧. ಅಭ್ಯಾಸಮಾಡಿದ ; ಕಲಿಯಲ್ಪಟ್ಟ : ಆ ಮಹಾ 
ಬಳಂ . . . ಅಭ್ಯಸ್ತ ಸಮಸ್ತವಿದ್ಯಾಧರ ವಿದ್ಯಾಪಾರಗನುಂ (ಆದಿ ಘು. 
೧-೬೩ವ). (ನಾ). ೨. ಬಳಕೆಯಾದದ್ದು; ರೂಢಿಯಾದದ್ದು. [ಸಂ.] 
ಅಭ್ಯಾಂತ (ನಾ). ೧. ಆಕ್ರಮಿಸಲ್ಪಟ್ಟವನು. ೨. ರೋಗವುಳ್ಳವನು. 
(ಸಂ. 
ಅಭ್ಯಾಕುಲ (ಗು). ಚಿಂತೆಗೊಂಡ; ಆಸಕ್ತವಾದ : ಪಲವು ದೇವಾರ್ಚ 
Buel ಮಹೀಸುರ ಕುಲವನೆಣಿಸಲು (ಬಸಪು. ೩-೭೫). [ಸಂ.] 
ಭ್ಯಾಖ್ಯಾ ನ (ನಾ). ಇಲ್ಲದ್ದನ್ನು ಕಲ್ಪಿಸಿ ಆಕ್ಷೇನಿಸುವುದು. [ಸಂ.) 
ಹಡ ಅಭ್ಯಾಗತೆ (ಗು). ೧. ಹೊರಗಿನಿಂದ ಬಂದ: ಆ ಸ್ಥಳದ 
ಖಾಣ ಪ ೩ ಅಣ ಸಿಜುಕುಳ ತೂಕ ನೋಟವಣ ಅಭ್ಯಾಗತ ಪಳ “ಳಿ 
ತುಪ್ಪ ನೂಲು ಧವಳಾರದ ಬಂಡಿ (ಎಕ. ೪1, ಕಡೂರು. ೪೯-೪೧; 1291). 
(ನಾ). ೨. ಬಂದವನು; ತಲಪಿದವನು. &. ಅನಿರೀಕ್ಷಿತವಾಗಿ 
ಮನೆಗೆ ಬಂದ ಅತಿಥಿ: ಸ್ವಾಗತಮೇ ನಿನಗೆ ಮಹಾಭಾಗನೆ ಮದ್ಭೂಮಿ 
ಗೆಂತು ಬಂದರ್‌ ನೀನಭ್ಯಾಗತನಾಗಲ್ವೇಟ್ಕುಂ (ಕಾದಂಪೂ. ೬೮೯); 


 ಉಣಿಸಭ್ಶ 


ಭ್ಯಾಗತಕ್ರಿಯೆ 


ಸೀಮೆನಗಿಂದಭ್ಯಾಗತರಾಗಿಂ ಎಂದು ಭರಂಗೆಯು ನುಡಿದು (ಜೀವಸಂ. 
೧೧-೪೬ ವ). ೪, ಅತಿಥಿಸತ್ಯಾರ; ಆತಿಥ್ಯ : ದುರ್ವಾಸಮುನಿ ಪರಿವಾರ 
ಸಹಿತೆ | ತಂದೊಡಭ್ಯಾ ಗತವ (ಪಾಳಾಂ. ಗತೆಯ]ನೃಪನಿತ್ತ (ಕು ವ್ಯಾ ಅ. 
RN ಅಭ್ಯಾ ಗತೆ: ೫. ಹೊರಗಿನಿಂದ ಬರುವ ವಸ್ತು "ಗಳ 
ಮೇಲಿನ ಸಕ ಈ ಸ್ಥಳದ ಪೂರ್ವದಲುಳ್ಳ ಖಾಣಾ ಅಸಂಬಳ 
ಅಭ್ಯಾಗತೆ ಧವಳಾರದ ಭಂಡಿ (ಎಕ. ೫x೪, ಚಿ ?). 
[ಸಂ. ಅಭ್ಯಾಗತ] 
ಅಭ್ಯಾಗತಕ್ರಿಯೆ (ನಾ). ಮನೆಗೆ ಬಂದವರಿಗೆ (ಅತಿಥಿಗಳಿಗೆ) 
ಮಾಡಬೇಕಾದ ಉಪಚಾರ : ಶಿವಭೂತಿಗಭ್ಯಾಗತಕ್ರಿಯೆಯಂ ಮಾಡ 
ಲುಪಾಯಮಿಲ್ಲದುಸಿರದಿರ್ಪನಂ ಕಂಡು (ಪಂಚತಂ. ೧೧೨-೨). 
[ಅಭ್ಯಾಗತ * ಕ್ರಿಯೆ] 
ಅಭ್ಯಾಗತೆ "ಅಭ್ಯಾಗತ? ನೋ. 
ಅಭ್ಯಾಗಮ (ನಾ). ೧. ಬರುವಿಕೆ; AE ನೆರೆಹೊರೆ; ಸಮಾಪ. 
೩. ಯುದ್ಧ ; ಕಾಳಗ: “ಸಂಗ್ರಾಮಃ ... ಅಭ್ಯಾಗಮಃ ... -ಈ 
ತಿಗ ಇಾಳಗಲ 7 (ಹಲಾಯು. isd ೪. "ಹಗೆತನ; ದ್ವೇಷ. [ಸಂ.] 
ಅಭ್ಯಾರೂಢ (ನಾ). ಏರಿದವನು ; ಹತ್ತಿದವನು: ಕಾಂಚನಮಯ 
ವಿಮಾನಾಭ್ಯಾರೂಢಂ ಸುತಾರೆಯೊಳೋಪಳೊಳ್‌' ಮನದೆಅಕದಿಂ 
ಪೋದಂ (ಶಾಂತಿಪು. ೬-೩೦). [ಸಂ.] 
ಅಭ್ಯಾಶ (ನಾ). ೧. ಹತ್ತಿರ; ಸ್ಫಮಾಪ : “ಸಮಾಪಂ... 
ಸನ್ನಿಧಾನಂ... -ಈ:೧೮ ಸಮಾಪಂ? (ಹಲಾಯು. 
೨. ನಿಲುಕುವುದು ; ವ್ಯಾಪಿಸುವುದು. [ಸಂ.] 
ಅಭ್ಯಾಸ (ನಾ). ೧. ರೂಢಿ; ಬಳಕೆ; ಪರಿಶ್ರಮ. ೨. ಕಲಿಯು 
'ವುದು; ವ್ಯಾಸಂಗ: ಸಕಲ ಶಾಸ್ತ್ರಾಭ್ಯಾಸವಂಗೆಯ್ವಮೆಂದಿರ್ಪಮಿವರ್‌ 
(ಸುಕುಮಾ. ೨-೫೫ ವ). ೩. ಪುನರುಚ್ಚಾರಣೆ; ಆವೃತ್ತಿ 
೪. ಸಮಾಪ. ೫. ಹೊಸದಾಗಿ ಕಲಿತ ವಿಷಯವನ್ನು ರೂಢಿಸಿ 
ಕೊಳ್ಳುವುದಕ್ಕಾಗಿ ಏರ್ಪಟ್ಟ ಅಥವಾ ಕೊಟ್ಟ ಸಾಧನಪಾಠ; ಪರಿ 
ಶ್ರಮಾರ್ಥಪಾಠ; ಪಾಠ. 
ಅಭ್ಯಾಸವಾಗು- ರೂಢಿಯಾಗು ; ಬಳೆಕೆಯಾಗು: ಕಂಬದ ಹತ್ತಿರ 
ಕುಳಿತು ಎದ್ದು ಹೋಗುವುದು ಅಭ್ಯಾಸವಾಗಿತ್ತು (ಕಂಬಹು. ೧). [ಸಂ. 
ಅಭ್ಯಾಸಂಗ (ನಾ). ಸಂಬಂಧ; ಮೋಹ: ಹಿಂಗಿಯುಂ ನೆಆ? ಹಿಂಗ 
ದಭ್ಯಾಸಂಗನಯ್ಯೋ ಎನುತ ಶಿನನಂ ಹಂಗಿಸುವನು ( ಬಸಪು. ೧೮-೫೮). 
[ಸಂ.] 
ಅಭ್ಯಾಸಿ (ನಾ). ೧. ಕಲಿಯುವವನು ; ವಿದ್ಯಾರ್ಥಿ : ವೀರಶೈವ ಸಾಹಿ 
ತ್ಯ ದೆ ಅಭ್ಯಾಸಿಗಳಿಗೆ ಈ ವಿಷಯದಲ್ಲಿ ಒಂದೆರಡು ಸಂದೇಹಗಳು ಸುಳಿಯ | 
ಬಹುದು (ಶೂನ್ಯಕು. ೧೪೦). ೨. [ನೀತ] ಮುಕ್ತನಾಗಲು ಬಯಸು | 
ವವನು: ಸ್ವಪ್ನದಂತೆ ಪ್ರಪಂಚವೆಲ್ಲಂ ಮಿಥ್ಯೆ ಯೆಂದಭ್ಮಂತರದಲ್ಲಿ 
ಧ್ಯಾನಾದಿ ಕರ್ಮಯುಕ್ತ ನಾಗಿ ಜನ್ಮದ್ವಯದಿಂ. * ಅಭ್ಯಾಸಿಯೆನಿಸುವನು 
(ವಿನೇಕ. ೧೬). & ೩. ಕರಿಯಬೇಕಾದ ನಿಷಯದಲ್ಲಿ ಇನ್ನೂ ತಕ್ಕಷ್ಟು 
ಸಾಮಥ್ಯ ೯ವನ್ನು ಪಡೆಯದಿರುವವನು. (ಸ. ಅಭ್ಯಾಸಿನ್‌] 
ಅಭಾ ಸತ (ನಾ). ೧. ಕಲಿತದ್ದು. ೨. ಕಲಿತವನು : ಶಮ ದಮ ಯಮ 
ನಿಯುಮುಸದಯಾಸಮಗ್ರಾಳ್ಯಾಸಿತಸದಾಂತರ್ನಿವಿಷ್ಯ ಪರ (ಬಸಪು. 
[ಆ ಸಂ. ಅಭ್ಯಸ್ತ] 
ಅಭ್ಯಾಸಿಸು (ಕ್ರಿ). ೧. ಅಭ್ಯಾಸಮಾಡು : ಮನಸೋತು ನಡೆಯನಭ್ಮಾ 
ಸಿಸಲ್‌ ಬಂದ ಮೋಹನರಾಜಹಂಸಿಗಳ (ಚೆಬಪು. ೭-೧೪). ೨. ಅಭ್ಯಾಸ 
ಮಾಡಿಸು: 


ಇತೊರರಾ. ೨-೧-೩). 


ಕ್ಯನಾ. ೭೧-೨೫ ; 


ಅಭ್ಯಾಶಂ, 
೧೧೫-೭). 


೩೮-೫೧). 


[ಅಭ್ಯಾಸ + -ಇಸ್ಯು] 


ಸೋದರಳಿಯಂದಿರನು ನಿಜಪುರಿಗೊಯ್ದನಭ್ಯಾಸಿಸಲು | 


೬೩೦ ಅಭ್ಯುಪಗಮೋಕ್ತಿ 
| ಅಭ್ಯಾಹಾರ (ನಾ). ೧. ಹತ್ತಿರಕ್ಕೆ ತರುವುದು. ೨. ದರೋಡೆ; 
| ಕಳ್ಳತನ. ೩. ಭೋಜನ; ಆಹಾರ. [ಸಂ.] 
| ಅಭು ಕ್ಷಣ (ನಾ). ಪ್ರೋಕ್ಷಣೆ ಮಾಡುವುದು; ಮೇಲೆ ಚಿಮುಕಿಸು 
ಕಗ ಜಿನಯಾತ್ರಾಯೋಗ್ಯಮಾಗಧ್ವಶುದ್ಧಿಗೆ ಗಂಗಾಂಬು ಪವಿತ್ರ 
ಪಾಣಿತಳದಿಂದಭ್ಯುಕ್ಷಣಂ ಮಾಡುನಂತೊಗೆದಿಂಬಾದುದು. (ಪುನ್ಪಪು. 
೧೦-೨೯). (ಸೆಂ.] 
ಳು ಶಿತೆ (ಗು). ೧. ಚಿಮುಕಿಸಲ್ಪಟ್ಟ; ಚಿಮುಕಿಸಿದ. (ನಾ). 
೨. ಚಿಮುಕಿಸಲ್ಪಟ್ಟದ್ದು; ಪ್ರೋಕ್ಷಿಸಿದ್ದು: ಬಾಷ್ಟ ಸ್ಪ ಜಲಕಣಾಭ್ಯು 
ಸಿತಮಂ ಲಲನಾಂಗಾಹುತಿಯಂ ಕೋಕಿಲರವಮಂತ್ರಸ್ವರಂ ಸ್ಮರಂ 
10|. ನಿರವಿಸಿದಂ (ಚಂದ್ರಪು. ಆ-೮೪). [ಸಂ.] 
ಅಭ್ಯುಕ್ಷಿಸು (ಕ್ರಿ). ಚಿಮುಕಿಸು; ಪ್ರೋಕ್ಷಿಸು: ಬಿಸುನೀರೊಳ್‌ 
ಮುನ್ನಂ ಕರ್ಚಿ ಸಾಸಿವೆಯ ತೈಲದಿಂದಮಾಸ್ಯಮನಭ್ಯು[ಭ್ಯಂ) ಕ್ಷಿಸಿ 
'ಪೂಸುಗೆಕ್ಕೆ ಯೆಲೆಯಂ ಪಸುವಿನ ಮುಖರೋಗಮಿವಜ್‌ ನಾಗಳೆ ಕಿಡುಗುಂ 
(ಲೋಕೋಸ. ೯-೧೯೮). [ಅಭ್ಯುಕ್ಷಣ * -ಇಸ್ಕು]' 
ಅಭ್ಯುಗ್ರ (ಗು). ಅತಿ ತೀಶ್ಷ್ಮವಾದ; ಬಹಳ ಉಗ್ರವಾದ: ಉಗ್ರ 
ಸೇನನೆನಿಪ್ಪ ನೃಪನಭ್ಯುಗ್ರತೇಜೋವನಧಿ ವಿಪುಳೋದಗ್ರಭುಜಬಲನಹಿತ 
ಕಾನನ ದಹನದಾವಾಗ್ನಿ (ನಿಭಾಗ. ೧೦-೧-೪೦). [ಸಂ.] 
ಅಭ್ಯುತ್ಕಾನ (ನಾ). ೧. ಏಳಿಗೆ; ವೃದ್ಧಿ. ೨. ಗೌರವಕ್ಕಾಗಿ ಎದ್ದು 
ನಿಲ್ಲುವುದು: “ ಅಭ್ಯುತ್ಥಾನಂ, ಗೌರವಂ - ಈ ೨ ಇದಿರೇಳ್ವುದು? 
(ಹಲಾಯು. ೧೨೮-೯೩). [ಸೆಂ.] 
ಅಭ್ಯುದಯ (ನಾ). ೧. ಉದಯಿಸುವುದು. ೨. ಏಳಿಗೆ ; ಅಭಿವೃದ್ಧಿ: 
ಜೀವಕ್ಕ ಭ್ಯುದಯಮನಭ್ಯುದಯಮೆಂಬಿದಂ ಧರ್ಮಾಧರ್ಮದ ಮತಿಯೆ 
ಮಾಟ್ಕುಂ (ಶಾಂತಿಪು. ೬-೨೭) ; ಎಮ್ಮಭ್ಯುದಯ ನಿಮ್ಮಾಧೀನವೆಂದನು 
ಧರ್ಮನಂದನನು (ಕುವ್ಯಾಉ. ೭-೩). &. ದೊಡ್ಡಸ್ತಿಕೆ; ಗೌರವ. 
೪. [ಛಂದ] ಒಂದು ವೃತ್ತದ ಹೆಸರು: ಮೃಗನಿಭೇಕ್ಷಣೇ ನಾಮ 
ದೊಳಭ್ಯುದಯಂ [ಪಾಠಾಂ. ಅಚ್ಛುತಮುಂ, ಅಭ್ಕುದಿತ೦] (ಛಂದೋಂಬು. 
೨-೯೦). [Xo] 
ಅಭ್ಯುದಯಿಕ (ನಾ). ಅಭ್ಯುದಯಕ್ಕೆ ಸಂಬಂಧಪಟ್ಟ ಕರ್ಮ; 
ಐಹಿಕ ಸುಖಸಾಧಕವಾದ ಕರ್ಮ: ಕರಮೆಸೆದು ಬಸವರಸನಿಂತ 
ವಸರಿಸಬಾರದ ಮುನ್ನ ತಾನಾಚರಿಸಿದಪೆನೀಯಭ್ಯುದಯಿಕ [ನಾ ಠಾ ೦. 
ದೈಕ] ನನೆನುತ ಸಂಭ್ರಮಿಸಿ (ಬಸಪು. ೬೦-೪). [ಸಂ.] 
ಅಭ್ಯುದಿತ (ಗು). ೧. ಉದಯಿಸಿದ; ಹುಟ್ಟಿದ. (ನಾ). ೨. ಏಳಿಗೆ 
ಹೊಂದಿದ್ದು. ೩. ಸೂರ್ಯೋದಯ ಕಾಲದಲ್ಲಿ ನಿದ್ರಿಸುವುದು: 
ಅರಸ ಕೇಳಭ್ಯುದಿತವಾದುದು ಸರಸ ಕೈರವರಾಜಿ (ಕುವ್ಯಾಕ. ೮-೧೫). 
೪. [ಛಂದ] ಒಂದು ವೃತ್ತದ ಹೆಸರು. ೫. “ಚೆನ್ನಾಗಿ ಹೇಳಿದ್ದು” 
(ಗಂಗಾಮ. ೧೨). [ಸೆಂ] 
ಅಭ್ಯುದ್ಧಮನ (ನಾ). ಇದಿರಾಗಿ ನಡೆಯುವುದು : ವೀರಶೈವ ಮಹೇ 
ಶ್ವರರಂ ಕಾಣುತ್ತಲೇ ಪ್ರತ್ಯುತ್ಥಾನವೆಂಬ ಯೇಳುವುದು ಅಭ್ಯುದ್ಧಮನ 
ವೆಂಬ ಯೆದುರಾಗಿ ನಡೆಯುವುದು (ವಿವೇಕ. ೧೧೦). (ಸಂ.) 
ಅಭ್ಯುಪಗಮ (ನಾ)..೧. ಹತ್ತಿರ ಹೋಗುವುದು. ೨. ಒಪ್ಪಿಗೆ ಕೊಡು 
ವುದು; ಅಂಗೀಕಾರ; ಒಪ್ಪಿಕೊಳ್ಳುವುದು : ಅಭ್ಯುಪಗಮಾರ್ಥದೆಮ 
ಶಬ್ದಂ (ಶಮದ. ೫೭). ೩. ನಿರ್ಣಯ ; ನಿಶ್ಚಯ. [ಸಂ.] 
ಅಭ್ಯುಪಗಮೋಕ್ತಿ (ನಾ). ತಿಳಿದವರು ಒಪ್ಪುವ ಮಾತು; ಬಲ್ಲ 
| ವರಿಗೆ ಸಮ್ಮತವಾದ ನುಡಿ: ಅಪರಿಮೇಯಮೆ ದೋಷಗುಣೌಘ 


3 


15 


20 


25 


30 


35 


40 


45; ಮಿಂತು... ಪೇಟಕ್ತಿನಭ್ಯುಪಗಮೋಕ್ತ ಗುಣಾವಗುಣಂಗಳಂ (ಕವಿರಾ. 
೧-೧೪೨), [ ಅಭ್ಕುಪಗಮ + ಉಕ್ತಿ) 


ಅಭ್ಯುಪಪತ್ತಿ ಶಿ೩ಗಿ ಅಭ್ರಮಾರ್ಗ 


ಅಭ್ಯುಪಪತ್ತಿ (ನಾ). ೧. ಹಿತವನ್ನು ಮಾಡುವುದು. ೨. ಕಾಪಾಡು | ಅಭ್ರಘಟ (ನಾ). ಮೋಡಗಳ ಸಮೂಹ : ನೀಲಾಭ್ರಘಟಿಯೆ . . 
ವದು; `ಕ್ಷಣೆ. ೩. “ಒಡಂಬಡಿಕೆ” (ಗಂಗಾಮ. ೧೨). ` (ಸಂ. | ಗಗನಮನೆಡೆಗೊಂಡವೊಲಾಯ್ತೂ (ಜಗವಿ. ೪-೫೪). [ಸಂ. ಅಭ್ರಘಟಾ] 
ಅಭ್ಯುಷ, ಅಭ್ಯೂಷ (ನಾ). ೧. ಅರ್ಧ ಬೆಂದ ಆಹಾರ ಪದಾರ್ಥ. ee ೧. ಆಕಾಶದಲ್ಲಿ ಸಂಚರಿಸುವ. (ನಾ). ೨. ಖೇಚರ. 
ತ್ಯ ಕೊಟ್ಟಿ, ದೋಸೆ ಮುಂತಾದುದು. ಅಭ್ಯೂಷ : ೧. “ದರಪಕ್ಕ ೩. ಪಕ್ಷಿ: ಕರಮೆಸಿದಿರ್ದುದಭ)ಚರದಿಂಚರದಿಂ... . ಸಭಾಸ್ಥೃ9(ರಾಜಶೇ. 
ಮದಭ್ಕೂ ಷಂ” (ವಸ್ತುಕೋ. ೯೩-೧೧). ([ಸಂ.] ಗ [ಸಂ.] 
ಅಭ್ಯೂಷ "ಅಭ್ಯುಷ' ನೋ. "| ಅಜ್ಚೃಚ್ಛನ (ನಾ). ಮೋಡದಂತೆ ಮೈಬಣ್ಣವುಳ್ಳವನು: ಅಚ್ಛ ನವ 
ಅಭ್ರ (ಸಾ. ೧. ಮೋಡ; ಮುಗಿಲು ; ಉಗ್ರಸೇನಂಗೆ ಪುಟ್ಟಿದನಭ್ರಕ್ಕೆ ಪೀತಪಟನಭ)ಚ್ಛನಿ... ಕಮಳಾಕ್ಷಂ (ಜಗವಿ. ೩- ಬ 
ಸಿಡಿಲ್‌ ಪುಟ್ಟ ದವೋಲ್‌. (ಜಗವಿ..೨-೩೮). ೨. ಆಕಾಶ. ೩. ಕಾಸೆ [ಅಭ * ಛವಿ) 
ಬಂಗಾರ; ಬಿಂಗೆ; ; ಅಭ್ರಕ (ಓಷಧಿ. ೧). ೪. ತುರುಬು. ೫. ಕಣ್ಣು. ಅಭ್ರಜ (ಗು). ೧. ಮುಗಿಲಿನಲ್ಲಿ ಮೂಡಿದ. (ನಾ). ೨. 'ಗುಡುಗು. 
೬. ಕೊಡನಾರಿ ಗಡ್ಡೆ; ; ಮುಸ್ತೆ. ೭. ಸೊನ್ನೆಗೆ ಒಂದು ಸಂಕೇತ. 10| &. ಸಿಡಿಲು: 'ಗಜಜ್‌ ಗರ್ಜಿಪ ರುಂಡಕದಂಬಘೋಷೆಮಭ್ರಜಪಟು 
೮, ಕರ್ಪೂರ. ಗ] ಘೋಷಂ.. . . ಆಗೆ (ರಾಜಶೇ. ೮-೧೦೭), [ಸಂ] 
ಅಭ್ರಂಕಷ (ಗು). ೧. ಮೋಡಗಳನ್ನು ಉಜ್ಜುವಂತೆ ಇರುವ; ತುಂಬ| |ಅಭ್ರತಿಮಿರ (ನಾ). ಮೋಡ: *ದುರ್ದಿನಮಭ್ರತಿಮಿರಮೆನೆ ಮೋಡ 
ಎತ್ತರವಾದ: ಅಭ್ರಂಕಷ ಶಿಖರಿ ದುರ್ಲಂಘ್ಮಮಪ್ಪ ಗಿರಿದುರ್ಗದ ಪೆಂಪು ಮೆಂದೆನಿಸಿಕ್ಟು 3 (ಮಂಗರಾ. ೧೩-೪). [ಅಭ್ರ + ತಿಮಿರ] 
ಮಂ (ಆದಿಪು. ೧೩-೫೭ ವ). (ನಾ). ೨. ವಾಯು. ೩. ಬೆಟ್ಟ. [ಸಂ.] ಅಭ್ರನಾದಿ (ನಾ). ಒಂದು ಮೂಲಿಕೆ ; ಚಿಲಕೀರೆ ಗಿಡ: ಕಂಯೆಳ್ಳಂ 
ಅಭ್ರಂಲಿಹ (ಗು). - ಅಭ್ರಂಕಷ: ವಿಲಸದಭ್ರಂಲಿಹ [ಪಾಕಾಂ.|[15| ಗೋಕ್ಸೀರದೊಳರೆದೆಮ್ಮೆಯ ಬೆಣ್ಣೆ ನರಸು. ಮೇಣ್‌ ಬೆಂಕೆಯೊಳಂದರಿಸಿನ 
ದಲಿಹ] ಮಹಾತರುಕುಲದಿನಮರನದೀಸ್ತನಂಧಯಫಲರಸದ ನದಿಗಳಲಿ ಮನಭ್ರನಾದಿಯೊಳರೆದಿಕ್ಕ ೮" ಕೇರಫುಣ್ಣ ಳಿರವವಮೋಘಂ (ಖಮದ. 
(ಕುವ್ಯಾಅ. ೪-೩೯). [ಸಂ.] ೨-೧೧೨). "ಮೇಘನಾದಿ' ಪರಾ. [ಸಂ. ಅಭ್ರನಾದಿನ್‌] 
ಅಭ್ರಕೆ (ನಾ). ೧. ಕಾಗೆ ಬಂಗಾರ; ಬಿಂಗ; ಅಬರಂಗ: ಪೊಳೆವ ಅಭ್ರನಿಭಾಂಗ (ಗು). ಮೋಡದ ಬಣ್ಣವನ್ನು ಹೋಲುವ ಮೈಬಣ್ಣ 
ರಜತಾಭ್ರಕ ದ್ರುತಿಗಳಿನಮೃತರಸಪ್ರ ವಾಹದಿಂದಭಿಷವಮಗ್ಗಳಿಸೆ ವುಳ್ಳ: ಶುಭ್ರಾಭ್ರನಿಭಾಂಗಂ ತುಂಗವೃಷಭಂ (ಅಟ್ಟಮ. ೪-೬). 
(ಕಾದರಿಪೂ. ೬೬೮). ೨. ಕೊಡನಾರಿ ಗೆಡ್ಡೆ (8). [ಸಂ.] 20 1) + ನಿಭ- ಅಂಗ್ಕ) 
ಅಭ್ರಕಾಯ (ಗು). ಮುಗಿಲಿನಂತೆ ಕಪ್ಪಾದ ಮೈಯುಳ್ಳ : ಕಾಡೊ ಅಭ)ಪಟಲ (ನಾ). ಮೋಡದ ಪದರ: ಜ್ಞೇಯದ ದ್ವೀಪಕಣ್ಣ್ಲೇಯಾಬ್ಮಿ 
ಕೊಪ್ಪಂದಳೆದಿರ್ದತ್ತಭ್ರ ಕಾಯಂ ಪೃಥುಮಹಿಷನಿಕಾಯಂ (ರಾಜ ಶೇ. ಯಾವರಣ ಕಾಯಕದ ಗಿರಿಗೆ ಮಾನಸದಭ್ಟ ಪಟಲ ಮೇಯವನು ಬಗೆದೇ 
೫-೭೮). [ಅಭ * ಕಾಯ] ನಮೇಯ ಸುತ್ತಲುಮಿರಲು ಮಾಯೆಯೀ ಮಿಶ್ರಣವೊ (ಮಂಕುಕ. ೧೦೩). 
ಅಭ್ರಶುಳ (ನಾ). ಮೋಡಗಳ ಮೊತ್ತ ; ಮೇಘ: ಸಮೂಹ : ತೀವ್ರ [ಅಭ್ರ + ಪಟಲ] 
'ವಾಯುವಿಂ ... ಅಭ್ರಕುಳಂ ತೆರಳ್ವ ತೆಜದಿಂ (ಸುಕುಮಾ. ೧-೩೭). |25 ಅಭ ಪತಿ (ನಾ). ಮೋಡಗಳಿಗೆ ಒಡೆಯ ; ಇಂದ್ರ. [ಅಭ್ರ + ಪತಿ] 
 [ಅಭ್ರ* ಕುಳ್ಳ (- ಕುಲ)) ಅಭ್ರಪಥ (ನಾ). ಆಕಾಶಮಾರ್ಗ; ಮೇಘಮಾರ್ಗ : ಅಭ್ರಪಥದತ್ತ 
ಅಭ್ರಳೇಶ (ನಾ). ಶಿವ. [ಅಭ) * ಕೇಶ] ಲಂಘಿಸಲ್ಯೆ (ಆದಿಪು. ೧೬-೪೫). [ಅಭ್ರ * ಪಥ] 
ಅಭ್ರಗ (ಗು). ೧. ಆಕಾಶದಲ್ಲಿ ಸಂಚಾರ ಮಾಡುವ. (ನಾ). ಅಭ್ರ ಪುಷ್ಪ (ನಾ). ೧. ನೀರು. ೨. ಗಗನಕುಸುಮ; ಇಲ್ಲವಾದ 
೨. ಪಕ್ಷಿ, ೩. ಖೇಚರ. [ಸಂ.] ವಸ್ತು; ಅಸಂಭವವಾದ ವಿಷಯ. ೩. ಒಂದು ಬಗೆಯ ಬೆತ್ತದ 
ಅಭ್ರಗಂಗೆ (ನಾ). ಆಕಾಶಗಂಗೆ; ದೇವಗಂಗೆ. [ಅಭ್ರ ೬ ಗಂಗೆ] |30 ಗಿಡ ಅಥವಾ ಬಳ್ಳಿ. ೪. "ಹಬ್ಬೇಗಿಡ ೫ (ಸಿದ್ಧಾಂತಿ. ೧೦೪). 
ಅಭ್ರಗಜ (ನಾ). ಗಗನದಲ್ಲಿಯ ಆನೆ; ಐರಾವತ: ಅಮೃತಮತಿ ಸಹಿ [ಅಭ್ರ) * ಪುಷ್ಪ] 
ತಮಾ ಚಂದ್ರಮತಿಯ ಸುತನೆಯ್ದೆ ಮೇವ ಧಛವಳಾರದೊಳಭ್ರಮುವೆರಸ | | ಅಭ್ರಭೇದಿ (ಗು). ಆಕಾಶವನ್ನು ಭೇದಿಸುವ: ಆ ಅಭ್ರಭೇದಿಯೂ 
ಭ್ರಗಜಂ ವಿಭ್ರಮದಿಂದಂ ಸೆಜ್ಜರಕ್ಕೆ ಬಂದವೊಲೆಸೆಗುಂ' (ಯಶೋಚ. ಉದಯರವಿರಶ್ಮಿ ಸಮುಜ್ವಲವಾದ' ತುಷಾರಕಿರೀಟವನ್ನು ಧರಿಸಿಯೂ 
೨-೨೧). (ಅಭ್ರ* ಗಜ] ಇರುವ ಶೈಲಚಕ್ರವರ್ತಿ (ಬಂಕಿಮ, ೨೧ ಮು). [ಸಂ. ಅಭ್ರಭೇದಿನ್‌] 
ಅಭ್ರಗಪತಿ (ನಾ). ಪಕ್ಷಿರಾಜ; ಗರುಡ, [ಅಭ್ರಗ * ಪತಿ] $5| ಅಭ್ರಮ' (ನಾ. ಭ್ರಾಂತಿಯಿಲ್ಲದವನು; ಭ್ರಮೆಗೆ ಒಳಗಾಗ 
ಅಭ್ರಗಮನೆ (ನಾ). ಆಕಾಶದಲ್ಲಿ ಸಂಚರಿಸುವವಳು ; ವಿದ್ಯಾಧರಿ: ದವನು: 1 ಸನಾಗಡಲನ್ನು 2 . ಅಕ್ರಿಯನಹತನಭ್ರಮನು 
ಅಭ್ರಗಮನೆ ಭಾಮಿನಿ ಬೆಂಕೊಳೆ ಫುಗುತಂದಂ . . . ಸಭೆಯಂ (ಶಾಂತಿಪು. (ಕುವ್ಯಾಭೀ. RE [ಸೆಂ.] 
೯-೩). (ಸೆಂ. ಆಭ್ರಗಮನಾ] ಅಭ್ರಮಂಡಲ (ನಾ)..ಗಗನಪ್ರದೇಶ; ಆಕಾಶ: ತೂಳಿದುದು ಬಲು 
ಅಭ್ರಗರ್ಜನೆ (ನಾ). ಮೋಡಗಳ ಗರ್ಜನೆ; ಗುಡುಗು: “ಅಭ್ರಗರ್ಜ ಬೊಬ್ಬೆಯಬ್ಬರವಭ್ರಮಂಡಲವ (ಕುವ್ಯಾಗ. ೫-೧). [ಅಭ) * ಮಂಡಲ] 
ನೆಯ ಪರ್ಜನ್ಮನೆಂದೆಂಬುದು (ಮಂಗರಾ. ೧೪೧-೧೬). 40 ಅಭ್ರಮಣಿ (ನಾ). ಆಕಾಶಕ್ಕೆ ರತ್ನದಂತಿರುವವನು; ಗಗನಮಣಿ; 
[ಅಭ * ಗರ್ಜನೆ] ಸೂರ್ಯ. ೨. ಚಂದ್ರ (ದಕ. 8). [ಅಭ್ರ * ಮಣಿ] ' 
ಅಭ್ರಗರ್ಜಿತ (ನಾ). - ಅಭ್ರಗರ್ಜನೆ: ಅಭ್ರಗರ್ಜಿತಂ ಎಂಬಂತಿರೆ ಅಭ್ರಮಾತಂಗ (ನಾ). ಇಂದ್ರನ ಆನೆ; ಐರಾವತ. 
ಗೆರ್ಜಿಸುತ್ತುಂ (ಪಂರಾಮಾ. ೮-೩೧). [ಅಭ್ರ * ಗರ್ಜಿತ] (ಅಭ) * ಮಾತಂಗ] 
ಅಭ್ರಗಾಮಿ (ನಾ). ಆಕಾಶದಲ್ಲಿ ಸಂಚರಿಸುವವನು; ಖೇಚರ: ಜನ| | ಅಭ್ರಮಾರ್ಗ (ನಾ). - ಅಭ್ರಪಥ: ಮಂದೈಸಿ ಪಾಯ್ದ ಸಾಯಕ 
ವಚಸ್ತಂಭಂ ನಂಬಭ್ರಗಾಮಿಶಿಖಾಮಣೀ (ಶಾಂತಿಪು. ೬-೫೨). 45 ಸಂದೋಹದಿನಭ್ರಮಾರ್ಗಂ ಕಾಣಲ್‌ ಬಂದುದು (ಶಾಂತಿಪು. ೪-೧೪). 
[ಸಂ. ಅಭ್ರಗಾಮಿನ್‌] '[ಅಭ್ರ * ಮಾರ್ಗ] 


ಅಭ್ರಮು 


ಅಭ್ರಮು (ನಾ). ಐರಾವತದ ಹೆಂಡತಿಯ ಹೆಸರು: ಸುರದೀರ್ಭಕೆ 
ಯೊಳೆ ಕರಪುಷ್ಕರದಿಂದಭ್ರಮುವನಭ್ರಮೂಪತಿ ತಳಿವಂತಿರೆ (ಚಂದ್ರಪು. 

[ಸಂ. ಅಭ್ರಮೂ] 

ಅಭ್ರಮುವಲ್ಲಭ (ನಾ). - ಅಭ್ರಮೂವಲ್ಲಭ: ಅಭ್ರಮುವಲ್ಲಭ 
ಕುಂಭದ ವಿಭ್ರಮಮಂ ಸೆಳೆದು ತಳೆದು ಮೆಜಕಿದು ದು (ರಾಜಶೇ. 
೧೪-೧೩೫). [ಅಭ್ರಮು * ವಲ್ಲಭ) 

ಅಭ್ರಮೂರಮಣ (ನಾ). - ಅಭ್ರಮೂವಲ್ಲಭ: ಬೆದಜಿದುದಭ್ರ 
ಮೂರಮಣನೊಟ್ಟಜೆಗೆಟ್ಟುದು ಪುಂಡರೀಕಮಟ್ಟುದು ಕುಮುದಂ 
(ಪುಸ್ಪಪು. ೫-೮). [ಸಂ. (ಅಭ್ರಮೂ + ರಮಣ)] 

ಅಭ್ರಮೂವಲ್ಲಭ (ನಾ). ಅಭ್ರಮುವಿನ ಗಂಡ; ಐರಾವತವೆಂಬ 
ಆನೆ: ಕೋಟ ಳ್‌ ಜಯಶ್ರೀವಿಳಾಸಗೃಹಸ್ತ್ರಂಭಶತಂಗಳಂತೊದವೆ ಬಂದ 
ತ್ರಭ್ರಮೂವಲ್ಲಭಂ (ಮಲ್ಲಿಪು. ೧೨-೨೦). [ಸಂ. (ಅಭ್ರಮೂ * ವಲ್ಲಭ) 

ಅಭ್ರವಿಭ್ರಮಿ (ನಾ). ಮುರುಕಿಲು ಗಿಡ; ಮೊರಡಿಗಿಡ: “ಅಭ್ರ 
ವಿಭೃಮಿಯೆನಲು ಮುಜ್‌ [ಪಾಠಾ. ಉ]ಕಿಲ್‌  (ಮಂಗರಾ. ೩೫-೧೪). 
[ಸಂ. ಅಭ್ರವಿಭ್ರಮಿನ್‌) 

ಅಭ್ರಾಪಗೆ (ನಾ). ಆಕಾಶದ ಹೊಳೆ; ಗಂಗಾನದಿ. [ಅಭ್ರ + ಆಪಗೆ] 

ಅಭಿ) (ನಾ). ೧. ಮರದ ಗುದ್ದಲಿ: “ಹಡಗದೊಳಗಿನ ಹೊಲಸು ತೆಗೆ 
ಯುವುದಕ್ಕೆ ಮಾಡಿದ ಕಟ್ಟಗೆಯ ಗೋರೆ  (ಗಂಗಾಮ.೧೩). ೨. ಸಾಧಾ 
ರಣವಾದ ಮಮಟ; ಎಲೆಗುದ್ದಲಿ; ಪಿಕಾಸಿ. [ಸಂ.] 

ಅಭ್ರಿಯ (ನಾ). ೧. ಮೋಡದಲ್ಲಿ ಹುಟ್ಟಿದ್ದು. ೨. ಗುಡುಗು. 
೩. ಮಿಂಚು. ೪. ಸಿಡಿಲು. [ಸಂ.] 

ಅಭ್ರೇಷ (ನಾ). ನ್ಯಾಯವನ್ನು ಬಿಟ್ಟು ನಡೆಯದಿರುವುದು. “ನೀತಿ” 
(ಗಂಗಾಮ. ೧೩). ([ಸಂ.] 

-ಅಮ್‌, -ಅಂ (ಪ್ರ). ಸಮುಚ್ಚಯಾರ್ಥಕ ಪ್ರತ್ಯಯ; ಹೊಸಗನ್ನ 
ಡದ ಊ ಎಂಬಂತೆ ಸದಾಂತ್ಯದಲ್ಲಿ ಸೇರಿ ಬರುವ ಪ್ರತ್ಯಯ : ಪಶ್ಚಿ 
ಮಾಡೆಸೆಗೆಲ್ಲಂ ಮತ್ತಂ ತೊಜಕಿ ಎ (ಮೈಆರಿ. ೧೯೩೬, ೫೩-೨೨; 550); 
ಧನ ವಿಭವ ಮಹಾರಾಶಿಗಳ್‌' ನಿಲ್ಲವಾರ್ಗ್ಗಂ (ಎಕ. 11, ೮೮-೨; 700); 
ಅತಂಗಮಾಕೆಗಂ ವಿಖ್ಯಾತಯಶಂ ಪುಟ್ಟ ದಂ ಕುಲಕ್ಕಂ ಚಲಕಂ ಭೂತಳ 
ದೊಳಾರ್ಗಮಧಿಕಂ (ಕಾವ್ಯಾವ. ೧೧೬). -ಅಂ: ತೆಂಕಣಗಾಳಿ ಸೋಂಕಿ 
ದೊಡಮೊಳ್ನುಡಿಗೇಳ್ಹೊಡಮಿಂಪನಾಳ್ವ ಗೇಯಂ *ಿವಿವೊಕ್ಕೊಡಂ ಬಿರಿದ 
ಮಲ್ಲಿಗೆಗಂಡೊಡಮಾದ ಕೆಂದಲಂಪಂ ಗೆಡೆಗೊಂಡೊಡಂ ಮಧುಮಹೋ 
ತ್ಸವಮಾದೊಡಮೇನನೆಂಬೆನಾರಂಕುಸಮಿಟ್ಟೊಡಂ ನೆನೆವುದೆನ್ನ ಮನಂ 
ಬನವಾಸಿದೇಶಮಂ (ಪಂಪಭಾ. ೪-೩೦). 

ಅಮ "ಅಮ್ಮ? ನೋ. 

ಅಮಂಗಲ, ಅಮಂಗಳ (ನಾ). ಅಶುಭ; ಅನಿಷ್ಟ. ಅಮಂಗಳ : 
“ತಟ್ಟೆಯನ್ನು ಎತ್ತಿ ಹಾಕಿ ಅಮಂಗಳವನ್ನು ಮಾಡಿದೆಯಾ? (ಕವಿಕ. ೫೦); 
ಕಂಡುದೆ ತಡಂ ಅಮಂಗಳವನೀಕ್ಷಿಸಿದಂತೆ ಮೊಗಂ ಮುರಿದು ಮಾತು 
ನಿಲ್ಲಿಸಿದರ್‌ (ಶ್ರೀರಾಮಾ. ೨೦-೫೪೧). [ಸಂ.] 

ಅಮಂಗಲಕರೆ, ಅಮಂಗಳಕರ (ಗು). ಅನಿಷ್ಟವನ್ನುಂಟುಮಾಡುವ 
(ಕಿ). ಅಮಂಗಳೆಕೆರ: ಅಪಶಕುನಗಳು ಅಮಂಗಳಕರವಾದುವು 
(ರೂಢಿ). [ಸಂ.] 

ಅಮಂಗಲಕಾರಿ, ಅಮಂಗಳಕಾರಿ (ಗು). ಕೆಟ್ಟದ್ದನ್ನು ಉಂಟು 
ಮಾಡುವ; ಕೇಡನ್ನು ತರುವ (8). ಅಮಂಗಳಕಾರಿ (೪). 

[ಸೆಂ. ಅಮಂಗಲಕಾರಿನ್‌] 

ಅಮಂಗಲಹಾರಿ, ಅಮಂಗಳಹಾರಿ (ಗು). ಅನಿಷ್ಟವನ್ನು ಪರಿಹಾರ 

ಮಾಡುವ. ಅಮಂಗಳೆಹಾರಿ (8). (ಸಂ. ಅಮಂಗಲಹಾರಿನ್‌] 


೭-೧೨೯). 


ಅಮಟ 


ಅಮಂಗಲೆ, ಅಮಂಗಳೆ (ನಾ). ಅಶುಭಕ್ಕೆ ಒಳಗಾದವಳು; ಅದೃಷ್ಟ 
ಹೀನೆ; ವಿಧವೆ. ಅಮಂಗಳೆ (ಕಿ). (ಸಂ. ಅಮಂಗಲಾ] 

ಅಮಂಗಳ "ಅಮಂಗಲ' ನೋ. 

ಅಮಂಗಳಕರ "ಅಮಂಗಲಕರ' ನೋ. 

ಅಮಂಗಳೆಕಾರಿ "ಅಮಂಗಲಕಾರಿ? ನೋ. 

ಅಮಂಗಳೆಹಾರಿ "ಅಮಂಗಲಹಾರಿ' ನೋ. 

ಅಮಂಗಳೆ "ಅಮಂಗಲೆ? ನೋ. 

ಅಮಂಡ (ಗು). ೧. ಒಡವೆಯಿಲ್ಲದ. (ನಾ). ೨. ಹರಳು ಗಿಡ; 
ಔಡಲದ ಗಿಡ. [ಸಂ.] 

ಅಮಂದ (ಗು). ೧. ಜಡವಲ್ಲದ; ಚುರುಕಾದ. "ಅಮಂದ 
ಸೌಂದರ್ಯ? ಪರಾ. ೨. ಬಲವಾದ; ಗಟ್ಟಿಯಾದ; ಅತಿಶಯ 
ವಾದ: ಮುಂದೆ ಬಿಜ್ಜಳನಖಿಳರಾಜ್ಯವನಂದದಿಂ ಪ್ರತಿಪಾಲಿಸುತ್ತ 
ಮಮಂದ ಕೀರ್ತಿ ಯೊಳೆಸೆವ ಬಸವನ ಭಾಷೆಯೆಂತೆನಲು (ಬಸಪು. ೫-೭೧). 
(ನಾ). ೩. ಚಟುವಟಕೆಯುಳ್ಳವನು ; ಬುದ್ಧಿವಂತ. [ಸಂ.] 

ಅಮಂದಧ್ಯನಿ (ನಾ). ಗಟ್ಟಿಯಾದ ಕೂಗು; ಗರ್ಜನೆ: ಅರಾತಿಗಜ 
ಘಟಿಗಳನಿತು ಬಂದೊಡ್ಡೆಯುಂ ತನ್ನೊಂದಮಂದಧ್ವನಿಗೊಡ್ಡೊಡೆದೋಡು 
ವುದಆಂ ವೈರಿಗಜಘಟಾವಿಘಟನನುಂ (ಪಂಪಭಾ. ೧೪-೩೭ ವ). 

[ಅಮಂದ + ಧ್ವನಿ] 

ಅಮಂದರುಚಿ (ನಾ). ಅತಿಶಯವಾದ ಕಾಂತಿ: ನಿಂದಿಸಿದುದಿಂದು 
ಬಿಂಬಮನಿಂದುಧರಾನನಮಮಂದರುಚಿಯುತಮನಿಶಂ (ರಾಜಶೇ- 
೧೪-೧೨೨). [ಅಮಂದ + ರುಚಿ] 

ಅಮಂದಸೌಂದರ್ಯ (ನಾ). ಅತಿಶಯವಾದ ಚೆಲುವು: ಅಮಂದ 
ಸೌಂದರ್ಯ ಸಂದೋಹಮಂದೀಕೃತ ಕಂದರ್ಪದರ್ಪನುಂ (ರಾಜಶೇ. 
೫-೧೮ ವ). [ಅಮಂದ * ಸೌಂದರ್ಯ] 

ಅಮಂದಸ್ಸೇಹ (ನಾ). ಗಾಢವಾದ ಪ್ರೀತಿ: ನಿಜತನೂಜೆಯ ಮೊಗದಾ 
ವರೆಯನಮಂದಸ್ನೇಹರಸತರಂಗಿತ ಕಟಾಕ್ಷದಿನಭೀಕ್ಷಿಸಿ (ರಾಜಕೇ. 
೯-೩೭ ವ). [ಅಮಂದ * ಸ್ನೇಹ] 

ಅಮಂದಾನಂದ (ನಾ). ಅತಿಶಯವಾದ ಆನಂದ : ಅಮಂದಾನಂದಂ 

[ಅಮಂದ + ಆನಂದ] 


15 


25 


೩೩೨ 
ಬೆತ್ತು (ರಾಜಶೇ. ೫-೧೩೩). 
ಅಮಕಿಕೆ "ಅಮಕೀರೆ? ನೋ. 
ಅಮಕೀರೆ, ಅಮಕಿರೆ (ನಾ). ಹಿರೇಮದ್ದಿನ ಗಿಡ; ಅಶ್ವಗಂಧಿ ಗಿಡ 
(ಕಿ). ಅಮಕಿರೆ (8). 
| (ದೇ. ॥ ತಮಿ. ಅಮುಕ್ಕಿರಾ, ಅಮುಕ್ಛಿಕೈ ; ಮಲ, ಅಮುಕ್ಳಿರ] 
ಅಮು "ಅಮುಂಕು' ನೋ. 
೩5 ಅಮಕ್ಕಳ (ನಾ). ಸಂಭ್ರಮ; ಆಡಂಬರ; ಗದ್ದಲ; ಗಲಾಟಿ: 
ಮದಿವೆ ಉತ್ಸವ ಅಮಕ್ಕಳವಾಯಿತು (ಸ್ಯಾಂಡರ್‌). ಮಕ್ಕಳ ಹೋ. 
[7 . « ತಮಿ. ಅಮಕ್ಯಳ] 
ಅಮಗ (ನಾ). ೧. ಸೌಕರ್ಯದ ಕಾಲ; ಉತ್ಸವ ಸಮಯ; ಹಬ್ಬದ 
ಸನ್ನಿವೇಶ: ಅಮಗದಲ್ಲಿ ಪಾತ್ರವಾಡುವಾಗ ಮದ್ದಳೆ ಎರವು ಬೇಡಿದ 
ರಂತೆ (ಗಾಡಿ). ೨. ಬೀಡಿನ ಸಮಯ ; ಹೆಣ್ಣು ಹೂವು ಉಂಟಾಗುವ 
ಕಾಲ: ಮಾವಿನ ಅಮಗ ಪೇರ್ಲೆಹಣ್ಣಿನ ಅಮಗ (ಉಕ. ಕಿ). 
[*-? ತಮಿ. ಅಮೈದಿ - ಅವಕಾಶ, ಸಮಯ] 
ಅಮುಚು "ಅಮರ್ಚು' ನೋ. 
ಅಮಟ (ನಾ). (ಹಬ್ಬಗಳಲ್ಲಿ) ತೊಗರಿಬೇಳೆ, ಕಡಲೆಬೇಳೆ ಮುಂತಾ 
ದುವನ್ನು ಬೇಯಿಸಿ ಕಟ್ಟನ್ನು ಮಾತ್ರ ಬಸಿದುಕೊಂಡು ಮಾಡುವ 
ಸಾರು: ಹಬ್ಬದ ದಿವಸಗಳಲ್ಲಿಯೂ ಲಗ್ನದ ಮುಹೂರ್ತಗಳಲ್ಲಿಯೂ... 


40 


45 


ಅಮಟಿ 


ಸಾರು, ಅನುಟ ಇಷ್ಟು ಪದಾರ್ಥ ಮಾಡುವರು (ಕಭಾಗೆ. ೨೯೩) ; ಇದು 
ಇಬ್ರಾಹಿಮನ ತಾಯಿಗೆ ಸೇರಿದ್ದರಿಂದ ಆಕೆಯು ಸಂಚುಮಾಡಿ ಅಮಟ 
ಯಲ್ಲಿ ವಿಷಹಾಕಿಸಿದಳು (ಮೊಬಾದ. ೨೬). 
[4 ಮರಾ. ಆಂಬಟೀ, ಆಮಟ] 
ಅಮಟೆ "ಅಂಬಟಿ? ನೋ. 
ಅಮಟೆ (ನಾ). (ಕರಾ). ಒಂದು ಜಾತಿಯ ಭತ್ತ ಅಥವಾ ಅಕ್ಕಿ: 
ಅಮಟಿ, ಆಜ್ಬಸಾಲೆ, ಕಳಮೆ (ಕಿಸಂಗ್ಲಾ. ೭). [?) 
ಅಮತ, (ಗು). ೧. ಮನಸ್ಸಿಗೆ ಗೋಚರವಾಗದ ; ಅನುಭವಕ್ಕೆ 
ಸಿಕ್ಕದ. ೨. ಸಮ್ಮತವಲ್ಲದ (8). [ಸಂ.] 
ಅಮತ್ಯ (ನಾ). ೧. ರೋಗ. ೨. ಸಾವು. ೩. ಕಾಲ (8). [ಸಂ.] 
ಅಮತಿ (ನಾ). ೧. ಬುದ್ಧಿ ಯಿಲ್ಲದಿರುವುದು; ಅಜ್ಞಾನ. ೨. ಬುದ್ಧಿ 
ಯಿಲ್ಲದವನು; ಅಜ್ಞಾನಿ. ೩. ದುಷ್ಟ. ೪. ಚಂದ್ರ. ೫. ಕಾಲ. 
(Aಂ.] 
ಅಮತ್ರ (ನಾ). ತಟ್ಟಿ, ಹರಿವಾಣ, ಮಡಕೆ ಮುಂತಾದ ಪಾತ್ರೆ: 
ಸರೋಜಾಂಬಕನಿಡೆ ಶಿಶುಪಾಲ ಶಿರಂಬೆರಸಂಬರತಳಕ್ಕೆ ನೆಗೆದುದಮತ್ರಂ 
(ಜಗವಿ. ೧೭-೫೩). [ಸಂ.] 
ಅಮತ್ಸರ (ಗು). ೧. ಮತ್ಸರವಿಲ್ಲದ; ಹೊಟ್ಟಿ ಕಿಚ್ಚಿಲ್ಲದ: ಉದಾರಂ 
ಶ್ರೀಯುತನಮತ್ಸರಂ ವಾ್ಸಿ$ೀಯುತನಾದೊಡೆ ಕೃತಾರ್ಥರಾಗರೆ ಕವಿ 
ಗಳ್‌ (ಗದಾಯು. ೧-೪೯). (ನಾ). ೨. ಮತ್ಸರವಿಲ್ಲದಿರುವಿಕೆ. 
[ಸಂ.) 
ಅಮತ್ಸರತ್ತ (ನಾ). ಮತ್ಸರವಿಲ್ಲದಿರುವುದು : ಶ್ರೀಯುತನೊಳುದಾರತೆ 
ವಾಕ್ಫ್ರತೀಯುತನೊಳಮತ್ಸರತ್ವಮಾಗದು (ಗದಾಯು. ೧-೪೯). [ಸೆಂ.] 
ಅಮತ್ಸರಮತಿ (ನಾ). ೧. ಮತ್ಸರವಿಲ್ಲದ ಬುದ್ಧಿ : ಸಿರಿಯೊಳ್‌ ಪರ 
ಹಿತಮನಮತ್ಸರಮತಿಯಂ ವಿದೈಯೊಳ್‌... ಆಳ್ದು ಬಾಳವಂಗೆಣೆ 
ಯುಂಟಿ (ರಾಜಶೇ. ೧೩-೧೦). ೨. ದ್ವೇಷಬುದ್ಧಿಯಿಲ್ಲದವನು; 
ಸಾಧು. ([ಅಮತ್ತರೆ* ಮತಿ] 
ಅಮದ (ಗು). ಮದವಿಲ್ಲದ; ಗರ್ವವಿಲ್ಲದ. [ಸಂ.] 
ಅಮದರಾಶಿ (ನಾ). (?) : ಕ್ರೋಧಿ ಸಂವತ್ಸರಕ್ಕೆ ಮುಂದು ಹಿಂದಾದೀತು 
. « « ಬಿದುರೆಯಲ್ಲಿ ಮಹಾಮಧುತ್ರಿಯಂಕಟರು ಆಮದರಾಶಿಗೆ ಹಿಮ 
ಸೇತು ಮಧ್ಯದ ಶಿಲೆಗಳು ಬಂದಾವು. ಲೋಹದ ಕೀಲು ಕೊಟ್ಟಾವು. 30 
(ಕಾಲಸಂ, ೪). [ಅಮದ? + ರಾಶಿ) 
ಅಮುದವೃತ್ತಿ (ಗು). ಮದವಿಲ್ಲದ ಸ್ವಭಾವ ; ಗರ್ವವಿಲ್ಲದ ನಡತೆ: 
ಆ ಮೂರ್ಭಾಭಿಷಿಕ್ತಮುಖ್ಯಂ ವಿಖ್ಯಾತದಾನನಾಗಿಯುಮಮದವೃತ್ತಿ 
ವರ್ತನನುಂ (ಚಂದ್ರಪು. ೨-೮). [ಸಂ. (ಅ- + ಮದವೃತ್ತಿ)] 
ಅಮದಾಲಸ (ಗು). ಮದದಿಂದ ಜಡವಾಗದ; ಆಲಸ್ಯಹೊಂದದ : |35 
ಅಮದಾಲಸಲೋಚನಲೀಲಂ . .. ನಿನ್ನ ಮುಖಂ (ಕವಿರಾ. ೩-೪೭). 
[ಸಂ. (ಆ- + ಮದಾಲಸ)] 
ಅಮದು "ಅಮರ್ದು' ನೋ. 
ಅಮನಸ್ಯ (ಗು). ೧. ಮನಸ್ಸಿಲ್ಲದಿರುವ. (ನಾ). ೨. [ಜೈನ] 
ಮನರಹಿತ ಜೀವ: “ಸಮನಸ್ಯಾಃ - ಮನಮುಳ್ಳರುಂ, ಅಮನಸ್ಕಾಃ - |4 
ಮನಮಿಲ್ಲದರುಮೆಂದು ಸಂಸಾರಿಗಳಿತ್ತೆ ಅಂ” (ತತ್ತ್ವಪ್ರ. ೯೨). 
೩. ಒಂದು ಬಗೆಯ ಯೋಗ: ಹಟ ಮೊದಲಾದ ಯೋಗಗಳಂತೆ ಬಹಳ 
ಸಂಕಟವಾದ ಯೋಗಮಿದಲ್ಲವು ಸಟಿಯೆಲ್ಲಮತಿಸುಲಭವು ಸೂಕ್ಷ್ಮಮಹ 
ಸೌಖ್ಯ ದಿಟಿಮಿದಂಗನೆಯಮನಸ್ಕವು (ವೇದಾಂಪ. ೫-೪-೫) ; (ಮಂತ್ರ 
ಯೋಗ, ಲಯಯೋಗ, ಹಠಯೋಗ, ಅಮನಸ್ಕಯೋಗ, ರಾಜಯೋಗ | 45 
ಮೊದಲಾದುವುಗಳಲ್ಲಿ) (ಅಮೃತ. ೧೦-೧೧೮ ಟೀಕು). (ಸಂ. 


5 


20 


25 


1 ೩೩ 


ಅಮರ್‌ 


ಅಮನ್ನುಣೆ (ನಾ). ಮನ್ನಣೆಯಿಲ್ಲದಿರುವುದು; ಮರ್ಯಾದೆ ಮಾಡ 
ದಿರುವುದು : ಮನ್ನಣೆ ಅಮನ್ನಣೆ ನಿನ್ನದೊ ಸರ್ವೇಶ (ಜಗದಾ. ೧೪೧). 
[<£ ಸಂ. ಅಮಾನನಾ] 
ಅಮಮ (ಅ). ಮೆಚ್ಚಿಗೆ, ಆಶ್ಚರ್ಯ, ಸಮಾಧಾನ ಮುಂತಾದ 
ಭಾವಗಳನ್ನು ಸೂಚಿಸುವ ಅವ್ಯಯ. (1) ಮೆಚ್ಚಿಗೆಗೆ: ಇಭಕೇತು 
. .. ಭೀಮಾರ್ಣವವಂ ದಾಂಟಪ್ಪು ಪಾಯೋದ್ಯ ಮನಮಮ ಭಾಪ್ಸೆಂದು 
ತಲ್ಲೋಕಮತ್ಯುತ್ಸವಮಂ ತಾಳ್ವಿರ್ಪಿನಂ (ನೇಮಿಪು. ೧೯೬); ಅಮಮ 
ಪಯೋವಾರ್ಧಿಗೆ ಚಂದ್ರಮನಂ ಪುಣ್ಯಕ್ಕೆ ಮುಕ್ತಿಯಂ ತೋರ್ಪಂ ತೆ 
(ಗಿರಿಕ. ೩-೫೩) ; ಅಮಮ ಚಂದ್ರ ಸಲಕ್ಷಣ ಚಾರುಮೂರ್ತಿ (ಎಕ. ೪11, 
ಶಿವಮೊ. ೫-೨೮ ; 1218); ವೀರ ಸೇನಾಪತಿಯ ಸನ್ನೆಗೆ ಭೂರಿಬಲ 
ಹಬ್ಬಿದುದು ದಿಕ್ಕುಗಳೋರೆ ಹಿಗ್ಗಿದವಮಮ ತಗ್ಗಿದರಹಿಪಕೂರುಮರು 
(ಕುವ್ಯಾಭೀ. ೮-೧೧). (ii) ಆಶ್ಚರ್ಯಕ್ಕೆ : ಏನನೆಂಬೆನು ಜನಕನೃಪನ 
ನನೀನಭಾಗ್ಯವನಮಮ ಜಗದಭಿಮಾನದೈವದ ಲಲಿತಪದ ಕಮಲಾಭಿ 
ಷೇಚನವ (ತೊರರಾ. ೧-೧೬-೪೫). (i) ಸಮಾಧಾನಕ್ಕೆ : ಇನ್ನು 
ಬದುಕಿದೆವಮಮ ರಕ್ಕಸಕುನ್ನಿಯೂಳಿಗವಡಗಿತೆಂದೇ ನಿನ್ನವರ ಸುಮ್ಮಾನ 
ಪುಕ್ಕಿತು (ಕುವ್ಯಾದ್ರೋ. ೧೭-೨). 
[ಡೇ | ತಮಿ. ಅಮ್ಮಮ್ಮ ; ಮಲ. ಅಮ್ಮಮ್ಮಾ] 

ಅಮರ್‌, ಅಮರು, ಅಮಲ್‌ (ಕ್ರಿ). ೧. ಗಾಢವಾಗಿ ಕೂಡು; 
ಭದ್ರವಾಗಿ ಸೇರು: ಸಮಸಂಸ್ಕೃೃತಂಗಳೊಳ್‌ ಸೈತಮರ್ದಿಕೆ ಕನ್ನಡ 
ಮನಅದು ಪೇಆಕ್ಲಿ (ಕವಿರಾ. ೧-೫೧) ; ಬಿಗಿದಮರ್ದಿರ್ದ ತೋಳ್‌ 
ಸಡಿಲೆ (ಪಂಪಭಾ. ೨-೧೯) ; ನವಿಲಿಂಗೆ ಕಳಾಪವರ್ಣಮಂತಮರ್ದ 
ಮುಗಿಲ್ಲೆ ಶಕ್ರಧನುವೋಲ್‌. . . ರಾಜಸೂನುಗೆಸೆದತ್ತೆನಸುಂ ನವಯೌವ 
ನೋದಯಂ (ಕಾದಂಪೂ. ೪೪೨); ಬಿಸುಪಮರ್ದ ನೊಸಲ ಕಣ್ಣುಂ 
(ಕಬ್ಬಿಕಾ. ೨೫೫). ೨, ಉಚಿತವಾಗು; ಸರಿಹೋಗು; ಹೊಂದು: 
ಸಮಕಟ್ಟಿಜಕಿಯದೆ ಹರಿಗರ್ಫ್ಯಮೆತ್ತಿ ನಿಂದಿರ್ದ ಯಜ್ಞ ಮದು ಮೊದ 
ಲೊಳ್‌ ತಾನಮರ್ದುಮಮರ್ದಿರದೆ ತಣಿಯುಂಡಮರ್ಜಂ ಗೋಮೂತ್ರ 
ದಿಂದ ಬಾಯ್ವೂಸಿದವೋಲ್‌' (ಪ 0 ಪಭಾ. ೬-೪೮) ; ಸರ್ವಜ್ಞನೆಂಬೀ 
ಪೆಸರ್‌ ದೇವರ ದೇವಂ ಶ್ರೀಜಿನೇಂದ್ರಂಗಮರ್ಗುಂ ( ಸಮಪ. ೮-೧೦೪) ; 
ಕರಡೆಯ ಗಿರ್ಗಟದ ದನಿಯವೊಲಮರವವೆಂದುಂ (ಶಮದ. ೬೩). 
೩. ವ್ಯಾಪಿಸು; ಆಕ್ರಮಿಸು; ಮೇಲೆ ಬೀಳು: ತಮಾಲವೀಧಿಯ 
ನಮರ್ದ ಕತ್ತಲೆಯೊಳ್‌' ಮಾಣಿಕದ ಸೊಡರ್ಗಳಂ ಬೆಳಗಲುಂ (ಕಾದಂಪೂ. 
1006) ; ಪಾಯುತ್ತಮರುತ್ತಾರುತ್ತೆ ಕೀಜುತ್ತಡಸಿ ಕೆಡಪಿತೊಂದೇಣನಂ 
ಚಿತ್ರಕಾಯಂ (ಗಿರಿಕ. ೧-೯೫) ; ತಾನೀವ ಸಮಯದೊಳಗಲ್ಲಿ ಕೆಲಬರ್‌: 
ಡಂಬಕರ್‌ ಬಂದು ಅಮರ್ದು ಬಸವಣ್ಣನಂ ಬಂದಿವಿಡಿಯಲೈಂದು... 
ಸಂಚಳಿಸುತಿರೆ (ಬಸರ. ೯-೪೨). ೪, ಉಂಟಾಗು ; ಒದಗಿಬರು : 
ಕಷಾಯಯೋಗಂಗಳತಿಕ್ರಮಹೇತುವಾಗಿ ಜೀವನೊಳಮರ್ಗುಂ ಬಂಧಂ 
(ಸುಕುಮಾ. ೮-೨೭) ; ಈ ಕೃತಿಗಮರ್ದುದು ಸೌಭಾಗ್ಯಮೊಂದಿದಾಯುಂ 
ಶ್ರೀಯುಂ (ಕಲ್ಯಾಕ. ೧-೧೨) ; ಸಮುಪಾತ್ತಕ್ರಿಯೆಯುಂ ವಾಕ್ಕ 
ಮಾಲೆಯುಂ ಸುಕವಿ ರಚಿತನಾಮಮದಾದಂದಮರ್ಗುಂ ಲಿಂಗಂ (ಶಮದ. 
೭೫). ೫. ಕೂಡಿಸು ; ಜೋಡಿಸು : ಬಯಸುವ ನಾಣಜಾಣನುಟಕಿದಂತೆ 
ದುಕೂಲದ ನಾಂದ ವಸ್ತ್ರಶೋಭೆಯೊಳಮರ್ದುಟ್ಟಳೋ ನಿರುತಮೇನು 
ಡಳೋ ಬಗೆ ಪೋಗದೆಂಬ ಸಂದೆಯದೆ ಜನಕ್ಕೆ ಪೋಲೆ ಬರೆಗುಂ ( ಶಾಂತಿಪು. 
೮-೪೧) ; ಅಮರ್ದಸ್ಪಿಕೊಂಡಸಮ ಲಕ್ಷ್ಮಿಯ ಮೆಯ್ಯ ಮೃಗೋದ್ಭವಂ 
. * ಎನಿಸಿತ್ತು ಮಲಂ ಮಲಧಾರಿ ದೇವನಾ (ಅರ್ಧ ನೇ. ೧-೮೭); 
ಚುಂಬಿಸುವಲಂಪಮರ್ದಪ್ರ್ಪವ... ಪೊಡರ್ಪು ಮೆ €`ೆದಪ್ಪಿದುದೆನೆ 
ಕೂಡಿದರ್‌ (ಸೂಕ್ತಿ ಸು. ೧೪-೪೩); ಮಿಸುಪ ಕೆಂದಳಿರೆ ಪಣೆಗನುರ್ದ 


ಅಮರ 


ಸಿಂಧೂರಂ (ಚೆಬಪು. ೩೫-೮). ೬, ಹಿಡಿತಕ್ಕೆ ಸಿಕ್ಕು : ಆ ಹಣ್ಣು ನನ್ನ 
ಕೈಗೆ ಆಮರೋದಿಲ್ಲ (ರೂಢಿ). ಅಮರು: ೧. ನಿನ್ನಯ ಕರ್ಣಂಗಳಿಗೆ 
ಅಮರಿದ ಮಣಿತಾಟಂಕವೆನಲು ಪೇಳ್ವೆ ರಮಣೀಯಮಾದ ಮೇಲ್ಗತೆಯ 
(ಮೋಹತ. ೨-೨); ಮದ್ದು ತಡೆವುದೆ ಮುಪ್ಪು ಕಳ್ಳನನವೊಲಮರೆ(ಮಂಕುಕ. 


| ಜೊ 


ಅಮರಗುಂಡ 


ಅಮರಕೆಂಟಿಕೆ (ನಾ). ೧. ದೇವತೆಗಳಿಗೆ ಕಂಟಕಪ್ರಾಯನಾದವನು; 
ರಾಕ್ಷಸ: ಸುರಿವ ರಕ್ತದ ಗಂಧವಾಸಣದರಳಮಾಡಿದ ಕಳೆದ ಕಂಗಳ 
ನಮರಕಂಟಕನು (ಕಾಶಿರಾ. ೩೮-೨೫). ೨. ವಿಂಧ್ಯಪರ್ವತದ ಒಂದು 
ಭಾಗ. [ಅಮರ್ಯ್ಕ * ಕಂಟಕ] 


೬೨೫). ೪, ಕ್ರಮದಿಂ ಧರ್ಮಾಧರ್ಮವೆಲ್ಲವ ಕೇಳಲಮರಿತು ನಿರ್ವೇಗ | 5| ಅಮರಕರಿ (ನಾ). ದೇವತೆಗಳ ಆನೆ; ಐರಾವತ : ದಿಗಿಭಡೊಳಗಮರ 


ಮವಗೆ (ನೇಮಿಸಂ. ೨-೭) ; ಅಮರುತಿಹುದು ಚಿತ್ತ ಗ್ಲಾ ನಿ (ಭಾರಂಗ. 
೧೮). ೫, ಮುಗುಳಂಬನ ಮುಡಿಗಮರಿದ ಪರಿಮಳವೊಗುವ ಪೂದೊಂಬೆ 
ಯಂತಿಹರು (ಕಂನವಿ. ೬೯೯). ೬. ಕೈಯ ಮುಷ್ಟಿಗೆ ತುರಾಯಿಗಳು 
ಅಮರಲಿಲ್ಲ (ರಕ್ತಧ್ವ. ೨೫೯). ೩, ಅಂಟು; ಹತ್ತಿ ಕೊಳ್ಳು: ಇಲ್ಲಿ! | 
ಮಿಂದರೆ ಕೆಸರು ಮೈಗೆಲ್ಲ ಅಮರಬಹುದೆಂದು ಚೆದರಿಸಿ ನಮ್ಮ ರಾಮೈಯ |10 | 
ಈ ಕಥೆಗೆ ತಿರುಗಿದರು (ದೀಪಮ. ೫೧). ೮, ಆಕ್ಷೇಫಿಸು; ಗದರಿಸು. 
ಅಮಲ್‌ : ೩, ಅಮಜ್ಚತ್ತತ್ಯುಗ್ರತೇಜಪ್ರಸರಮರಿಬಳಧ್ವಾಂತ ಪಿಣ್ಣ 
ಪ್ರಕಾಣ್ಮಂ (ಸೌಇಇ. 2-1,-೭೮-೨೦; 1045). ॥ ಇಲ್ಲಿ ಶಕಟಿಕೇಫ 
ವನ್ನು ತಪ್ಪಾಗಿ ಬಳಸಿದೆ. 
ಅಮರ್ದಪ್ಪು - ಗಾಢವಾಗಿ ಆಲಿಂಗಿಸು; ಬಿಗಿಯಾಗಿ ಅಪ್ಪು : |15 
ಅಟ್ಕಿಸಿಂದಮರ್ದಪ್ಪಿ ಪೋಗಾವುಪಾಯದೊಳಾದೊಡಂ ನೆರೆದಲ್ಲದಿನ್ನಿರೆ 
ನೀಕೆಯೊಳ್‌ (ಸಂಪಭಾ. ೮-೬೩). ಅಮರ್ದಾಡು - ಅಮರ್ದಪ್ಪು : 
ನೋಡುವ ಪಾರ್ವತಿ ಮುದಮಂ ಕಾಡುತ್ತಿರೆ ತುಂಬಿವಿಂಡು ಪಾಡುತ್ತಿರೆ' 
ತುಳ್ಕಾಡಿದರಿಟ್ಟಾಡಿದರೀಸಾಡಿದರಮರ್ದಾಡಿದರ್‌ ಸರೋಜಾನನೆಯರ್‌ 
(ಗಿರಿಕ. ೪-೩೨); 
[ದೇ॥ ಶಮಿ. ಅಮರ್‌, ಅಮಳ್‌-; ತುಳು. ಅಮರಿ, ಅಮರ್ಯು, 
ಅಮರು, ಅಮಾರು ; ತೆಲು. ಅಮರು] 
ಅಮರೃ, ಅಮರೆ (ನಾ). ೧. ರಾಜನು ತನಗೆ ಬೇಕಾದ ಯೋಧ 
ರನ್ನೂ, ಸೈನ್ಯಸಾಮಗ್ರಿಗಳನ್ನೂ ಒದಗಿಸಿಕೊಡುವುದಕ್ಕಾಗಿ ತನ್ನ 
ಪ್ರಾದೇಶಿಕ ನಾಯಕರಿಗೆ ಇನಾಮಾಗಿ ಕೊಟ್ಟ ಗ್ರಾಮ ಅಥವಾ |5 
ಗ್ರಾಮ ಸಮೂಹ: ೬ «೬ ಯರಿಗೆ ಚಂದ್ರಗುತ್ತಿಗೆ ಗ್ರಾಮನೂ 
ಅಮರಕ್ಕೆ ಪಾಲಿಸಿದ ಸಂಮಂಧ (ಎಕ. ೪11, ಶಿಕಾರಿ. ೨೩೪-೭ ; 1510); 
ಕೃಷ್ಣದೇವ ಮಹಾರಾಯರು ನಮಗೆ ಅಮರಕೆ ಪಾಲಿಸಿದ ಆದವಾನಿಯ. 
`ದುರ್ಗದೊಳಗಣ (ಸೌಇಇ. Ix-i, ೫೨೧-೧; 1527). ೨. ಒಂದು 
ಸಾವಿರ ಕಾಲಾಳುಗಳ ಮೇಲಿನ ಆಳಿಕೆ. ಅಮರೆ : ೧. "ಅಮಕೆಯ |0 
ನಾಯಕ' ಪರಾ. 
(ಜೀ. ॥ ತಮಿ. ತೆಲು. ಅಮರ. ಆ ಸೆಂ. ಸಮರ] 
ಅಮರ, (ನಾ). ಹಾಲು, ಬೆಣ್ಣೆ, ಮೊಸರು-ಮುಂತಾದ ವಸ್ತುಗಳು: 
ದೊಡ್ಡ ವೀರಪ್ಪ 'ವಡೆಯರವರಿಗೆ ಹಾಲು `ಬೆಂಣೆಗೆ ಯೆಂಬದಾಗಿ ಅದಕ್ಕೆ 
ಅಮೃತ ಉದ್ದಿಶ್ಯವಾಗಿ ಕೊಟ್ಟಂಥಾದ್ದು. ಇದರ ಹೆಸರು ಅಮರ ಯೆಂಬ | 
ದಾಗಿ (ರಾಜೇಂದ್ರ. ೭). ' [£:ಅಮರದ) 
ಅಮರ್ಕ (ಗು). ೧. ಸಾವಿಲ್ಲದ; ಮರಣವಿಲ್ಲದ ; ಶಾಶ್ವತವಾದ: 
ಈ ಕೊಂಬೆ ಕರಗಿದೊಡೆ ಆ ಕೊಂಬೆ ಬಿಳಿಲಿಳಿದು ಬೇರೂರಿ ತಾಗಿ ಒಂದೆ 
ಮರಮಮರವಾಗಿರ್ಪಂತೆ (ಹೊಂಗಳು. ೨೦-೩). ಮಾನವನು ಅಮರ 
ನಲ್ಲದಿದ್ದರೂ ಅವನ ಅನುಭವಗಳು ಮಾತ್ರ . . . ಹರಿದುಬರುತ್ತಿವೆ |40 
(ಶಿಕ್ಷರ. ೩). (ನಾ). ೨. ದೇವತೆ: ಅಮರರೊಸಗೆವಆಕ ವಾಜಿಪಿನಂ 
(ಜಗವಿ. ೩-೬೮). ೩. ಪಾದರಸ. ೪. ಚಿನ್ನ. ೫. ದೇವದಾರು ವೃಕ್ಷ; | 
೬. ಕಳ್ಳಿಗಿಡ. ೭ ಅಮರಕೋಶ : ಆ ಆ ಬಾರದಿದ್ದರೆ ಅಮರವಾದರೂ 
ಹೇಳು ಎಂಬಂತೆ (ಗಾದೆ). ಲೆ. [ಛಂದ] ಮೂರು ಲಘುಗಳಿಂದ 
ಕೂಡಿದ(ಲಟಟ) ನಗಣ ಎಂಬ ಅಕ್ಷರಗಣ: ಅಮರಗಣಯುಗ್ಕ್ಮದಿಂ |45 
ಮುಂದಮರ್ದೇಟುಂ ಶಿಖಿಗಣಂ ಬರಲ್‌(ಛಂದೋಂಬು.೩-೨೪). [ಸಂ-] 


20 


"ಕರಿ ದಾನಿಗಳೊಳಗಗ್ಗಳದ ದಾನಚಿಂತಾಮಣಿ (ಅಜಿಪು. ೧-೨೦). 
[ಅಮರ್ಕ * ಕರ್ಕಿ] 
ಅಮರಕಾಮಿನಿ (ನಾ). ದೇವತಾಸ್ತ್ರೀ: ಇತ್ತೆಲಮರಕಾಮಿನೀಕರ 
ಸರೋಜವನ ರಾಜಹಂಸನೆನಿಪ ಬಾಳಕಂ (ಮಲ್ಲಿಪು. ೧೩-೫೩). 
[ಅಮರ್ಕ * ಕಾಮಿನಿ] 


ಅಮರಕುಜ (ನಾ). ಸ್ವರ್ಗದ ಮರ; ಕಲ್ಪವೃಕ್ಷ: ಏನೆಂಬ ಪೆಂಪೊ 
ಮನುವುಂ ತಾನುಂ ಸಚ್ಚೆರಿತರಮರಕುಜಮುಂ ತಾನುಂ ದಾನಿಗಳ್‌'( ಶಮದ. 


೧೪೪ ಪ್ರಯೋ). [ಅಮರ್ಕ * ಕುಜ] 

ಅಮರಗಂಗೆ (ನಾ). ದೇವನದಿ; ಆಕಾಶಗಂಗಾನದಿ (8). 

[ ಅಮರ್ಯ್ಕ + ಗಂಗೆ] 

ಅಮರಗೆಣ (ನಾ). ೧. ದೇವತೆಗಳ ಗುಂಪು: ಸುಡಲಾವ ವೀರರು 
ಕೌರವಾದಿಗಳೆಂದುದಮರಗಣ (ಕುವ್ಕಾದ್ರೋ. ೬-೬೩). ೨. [ವೀಕೈ) 
ನೂತನ ಶಿವಶರಣರನ್ನು ಒಳಕೊಂಡ ಗಣ: ಏಳುನೂಜ ಎಪ್ಪತ್ತು 
ಅಮರಗಣಂಗಳಿಲ್ಲಕ್ಕು ತಮತಮ್ಮ ಭಾವದ ಶೀಲ (ಎಲೇಶ್ವ. ೪೬); 
ಪ್ರಮಥಗಣ ೪೩೦, ರುದ್ರಗಣ ೧೪೯, ವೃಷಭಗಣ ಯೋಗಾಚಾರ್ಕರು 
೨೨, ಅರುವತ್ತುಮೂವರು ೬೩, ಸೋಡಶರು ೧೬, ತೇರಸರು ೧೩, ದಶ 
ಗಣಂಗಳು ೧೦, ಅಮರಗಣ ೩೫೯, ಈ ಅಮರೆಗಣದಲ್ಲಿ ಬಸವ, ಚೆನ 
ಬಸವ ಮುಂತಾದವರೆ ಹೆಸರುಗಳಲ್ಲದೆ ಈ ಹೆಸರುಗಳೂ ಹೇಳಿವೆ (ಕವಿಚ. 
1, ೩೪೩). [ಅಮರ್ಯ್ಕ * ಗಣ] 

ಅಮರಗಾರ, ಅಮರುಗಾರ (ನಾ). ಅಮರೃಕ್ಕೆ ಕೊಟ್ಟ ಇನಾಮು 
ಗ್ರಾಮದ ಒಡೆಯ : ದೀಪೂಸುಲ್ತಾನರು.- ಅನೇಕ ಮಂದಿ ಪಟೀಲರು, 
ಉಂಬಳಿದಾರರು, ಅಮರಗಾರರನ್ನು ಕಡಿಮೆ ಮಾಡಿ ಈ ಬಾಬತು ಇನಾಮು 
ಗಳಿಗೆ ಕಂದಾಯ ಹಾಕಿದರು (ಮಹಾವಂ 11, ೨೫). ಅಮರುಗಾರ : 
ಹಿಂದಿನ ಮಹಾರಾಜರುಗಳ ಆಳಿಕೆಯಲ್ಲಿ ಈಗ ಪೋಲೀಸಿನವರಿಗೆ.ನೇಮಕ 
ವಾಗಿರುವ ಕೆಲಸಗಳನ್ನು ಗ್ರಾಮನೌಕರರಾದ ಪಟೀಲರು, ಶ್ಶಾನು 
ಭೋಗರು, ತಳವಾರ, ತೋಟ, ನೀರಗಂಟ, ಕಾನಲ್‌ಗಾರ, ಕಟ್ಟೀಬಂದಿ, 
ಹಳೇಪೈಕಿ, ಉಂಬಳಿದಾರ್‌ ಅಮರುಗಾರರು ಎಂಬ ಹೆಸರಿನವರು ನಡೆಸು 
ತ್ತಿದ್ದರು (ಮಹಾವಂ. 11, ೨೪). 

[ಅಮರ + -ಗಾರ (< -ಗಾಜ). / ತಮಿ. ಅಮರಕ್ಕಾರನ್‌ ಎ 
ಸೈನ್ಶದ ಮುಖ್ಯಾಧಿಕಾರಿ, ಒಂದುಸಾವಿರ ಕಾಲಾಳುಗಳ ಮುಖ್ಯಾಧಿಕಾರಿ; 
ತೆಲು. ಅಮರಗಾರುಡು ಇ ಅಮರವನ್ನು ಅನುಭವಿಸಿ ರಾಜಸೇವೆ ಮೂಡುವ 
ಭಟ, ಯುದ್ಧಭಟ] 

ಅಮರಗಿರಿ (ನಾ). ಮೇರುಪರ್ವತ : ಪವಿತ್ರಮಾದಮರಗಿರೀಂದ್ರಕ್ಕೆ 

`  ನಡೆಯಿಮೆಂದು (ಶಾಂಶಿಪು. ೧೦-೨೩ ವ). [ಅಮರೈ + ಗಿರಿ] 

ಅಮರಗುಂಡ (ನಾ). ಒಂದು ಊರಿನ ಹೆಸರು; ಒಂದು ದೇವತೆಯ 
ಹೆಸರು: ಅಮರಗುಂಡ ದೇವರ ದಿಬೃಶ್ರೀ ಪಾದಪದ್ಮಾರಾಧಕರುಮಪ್ಪ 
ಅಳಿಯ ಸಾಇನಾಯಿಕನ ಕುಮಾರ ಮಲ್ಲಿನಾಥ ವೊಡೆಯರು' (ಎಕ. ೫1, 
ಚಿತ್ರದು. ೩-೧೪ ; 1355); ಸ್ವಸ್ತಿ ಶ್ರೀಮನ್ಮಹಾಮಂಡಳೇಶ್ವರಂ ಮಂಡ 
ಳಿಕ ಖಂಡೆಯರಾಯ ಅಮರಗುಂಡದ ದೇವರೆ ದಿಬ್ಬಶ್ರೀ ಪಾದಪದ್ಮಾ 
ರಾಧಕ (ಎಕ. ೫1, ಚಿತ್ರದು. ೩-೧೬ ; 1356); ಪಂಡಿತೋತ್ತಮ ನೆನಲೆಸೆದ 
ಮರಗುಂಡ ಮಲ್ಲೇಶ್ವರನು (ಬಸಪು. ೩೫-೫೬); ತನ್ನ ಗುರು ಸಚ್ಛಿಹೆ 


4 


ಅಮರಗುರು 


ಮಳನು ಅಮರಗುಂಡಪಂಡಿತನಿದಜ ವೃತ್ತಾಂತವನಜಕಿದು (ಬಸಪು. 
ಶ್ರೀ ಮಲ್ಲಿನಾಥವೊಡೆಯರ ಸ್ವಹಸ್ತದವೊಪ್ಪ ಶ್ರೀ ಸಮರ 
ಗುಂಡ (ಎಕ. ೫1, ಚಿತ್ರದು. ೨-.೨೫; 1355). [P.. "ಸಮರಗುಂಡ' 
ದಿಂದ "ಅಮರಗುಂಡ' ಬಂದಿರಬಹುದು. ಈಗಿನ ಗುಬ್ಬಿ ಎಂಬ 
ಊರಿಗೆ ಹಿಂದೆ ಇದ್ದ ಹೆಸರು. [£ಸಮರಗುಂಡ] 
ಅಮರಗುರು (ನಾ). ದೇವತೆಗಳ ಆಚಾರ್ಯ; ಬೃಹಸ್ಪತಿ: ಆಮರ 
ಗುರು ಸದೃಶನುಮಖಿಲಮಂತ್ರಿಮಂಡಳಿಕಪ್ರಧಾನನುಂ (ಕಾದಂಪೂ. 
೬೨). [ಆಮರ್ಯ + ಗುರು] 
ಅಮರಗ್ರಾಮ (ನಾ). ರಾಜನು ತನಗೆ ಬೇಕಾದಾಗ ಯೋಧರನ್ನೂ 
ಸೈನ್ಯಸಾಮಗ್ರಿ ಗಳನ್ನೂ ಒದಗಿಸಿಕೊಡುವುದಕ್ಕಾಗಿ ತನ್ನ 
ಪ್ರಾದೇಶಿಕ ನಾಯಕರಿಗೆ ಇನಾಮಾಗಿ ಕೊಟ್ಟ ಗ್ರಾಮ: ಹಶಿ 
ಗೆಜತಿಯ ನಾಡ ಅಗ್ರಹಾರ ದೇವಸ್ಥಾನ ಪುರವರ್ಗ ಅಮರಗ್ರಾಮಭಂಡಾರ 
ಗ್ರಾಮಗಳ ಹೆಣ್ಣು ಗಂಡಿನ ಮದುವೆಯ ಸುಂಕವನು (ಸೌಇಇ, ೫%, 
೨೩೮-೧೮ ; 1547). [ಅಮರ * ಗ್ರಾಮ] 
ಅಮರಜನನಿ (ನಾ). ದೇವತೆಗಳ ತಾಯಿ; ಅದಿತಿ ದೇವಿ: ವೀರ 
ಭದ್ರನು 3 ಅಮರಜನನಿಯ ಗೋಣಮಂ ಕೊಯ್ದು (ಬಸಪು. ೫೪-೫೨). 
[ಅಮರ್ಯ್ಕ * ಜನನಿ] 
ಅಮುರಣತ್ವ (ನಾ). ಸಾವಿಲ್ಲದಿರುವುದು : ಶಿವನ ಘನಮಹಿನೋನ್ನ 
ತಿಯನೆಣಿಸುವೊಡಗೋಚರನಿನ್ನುಪಲವಂ ವಿವರಿಸುವೊಡಳವಲ್ಲ ಪರ 
ಮೈಶ್ವರ್ಯದನುಪಮನ ಅವಿರಳನನಜರನನಮರಣತ್ವವನನಭನನನಪ್ರತ 
ರ್ಕ್ಯನ (ಬಸಪು. ೫೪-೫೮). [ಸಂ.] 
ಅಮರತರು (ನಾ). - ಅಮರಕುಜ. [ಅನುರ್ಯ + ತರು] 
ಅಮರತೂರ್ಯ (ನಾ). ದೇವತೆಗಳ ವಾದ್ಯ ; ಜೀವದುಂದುಭಿ : 
ಸಿಂಹವಿಸ್ಟರಂ ಚಮರಮಮರತೂರ್ಯಮಶೋಕಂ (ಜಿನಾಲೆ. ೬-೬). 
[ ಅಮರ್ಯ್ಕ * ತೂರ್ಯ] 
ಅಮರತೆ (ನಾ). ಸಾವಿಲ್ಲದಿರುವುದು ; ದೇವತ್ವ: ಇಲ್ಲಿಯಧ್ರುವ 
ವಿಭವಮುಮರತೆಯಲ್ಲಿ ಕಿಲ್ಪಿಸನಿಲ್ಲಿ ಶಿವನುಯವಲ್ಲಿ (ಕುವ್ಯಾಗ. ೧-೨೧). 
[ಸಂ. ಅಮರತಾ] 
ಅಮರದ (ನಾ). ಅಮೃತ; ಹಾಲು, ಬೆಣ್ಣೆ ಮುಂತಾದ ಕ್ಷೀರವ 
ಗಳು. "ಅಮರದ ಮಾಗಣೆ? ಪರಾ. [ಆ ಸಂ. ಅಮೃತ] 
ಅಮರದಬಳ್ಳಿ "ಅಮರ್ದುವಳ್ಳಿ? ನೋ. 
ಅಮರದಮಾಗಣೆ (ನಾ). ಹಾಲು, ಬೆಣ್ಣೆ, ತುಪ್ಪ ಮುಂತಾದ ಕ್ಷೀರ 
ವಸ್ತುಗಳನ್ನು ಒದಗಿಸುವುದಕ್ಕಾಗಿ ಮಾನ್ಯವಾಗಿ ಬಿಟ್ಟ ಗ್ರಾಮ 
ಸಮೂಹೆ ಅಥವಾ ಹೋಬಳಿ : ಮಂಗಳೂರು ತಾಲೂಕು ಮಾಡ 
ವೊಂಭತ್ತು ಮಾಗಣೆಯಿಂದ ಅಮರದಮಾಗಣೆ ಒಂದು, ಸುಳ್ಯದ ಮಾಗಣೆ 
ಒಂದು, ಅಂತೂ ಎರಡೂ ಸಹ (ರಾಜೇಂದ್ರ. ೧೭) ; ಹಾಲು ಬೆಣ್ಣೆ 
ಬಗ್ಗೆಯಂತಾ ಆ ಗ್ರಾಮಗಳಿಗೆ ಅಮರದ ಮಾಗಣೆಯ ೦ತಾ ಹೆಸರು 
(ರಾಜೇಂದ್ರ. ೬೩). [ಅಮರದ + ಮಾಗಣೆ]. 
ಅಮರದಲ್ಲಣ (ನಾ). ದೇವತೆಗಳನ್ನು ತಲ್ಲಣಗೊಳ್ಳುವಂತೆ ಮಾಡು 
ವವನು: ಬಲವ ನೋಡುವೊಡಮರದಲ್ಲಣ ಛಲನ ನೋಡುವಡೀಯ 
ಸೀತೆಯ ಜಗದ ಗಂಡನಲ (ಕೌಶಿರಾ. ೨೧-೧೯). 
[ಅನುರ್ಯ * ತಲ್ಲಣ] 
ಅಮರೆದವಲ್ಲಿ "ಅಮರ್ದುವಳ್ಳಿ? ನೋ. 
ಅಮರದವಳ್ಳಿ "ಅಮರ್ದುವಳ್ಳಿ? ನೋ. 
ಅಮರದುಬಳ್ಳಿ "ಅಮರ್ದುವಳ್ಳಿ ” ನೋ. 
ಅಮರದುವಳ್ಳಿ "ಅಮರ್ದುವಳ್ಳಿ >: ನೋ. 


೩೯-೩೪); 


ಸ್ತು 


p 


೩೩೫ 


0 


5 


25 


90 


45 


`ಅಮರನಾಯಕತನ 


ಅನುರಧನು (ನಾ). ಇಂದ್ರಚಾಪ ; ಮಳೆಯ ಬಿಲ್ಲು 
ರ್ದ್ಮೋತಿಯಂ ಪಂಚರತ್ನಚ್ಛವಿಯಂ ಕೀಲ್ಕಾಟ್ಟೃ 
(ಪುಸ್ಪಪು. ೫-೧೦). [ಅಮರ್ಯ * ಧನು] 
ಅಮರಧುನಿ (ನಾ). - ಅಮರಗಂಗೆ: ಅಮರಧುನಿಯೊಳಗೆ ಸಾಯಾ 
ಹ್ನಿಕೀ ಕ್ರಿ ಕ್ರಿಯೆಗಳಂ ಕ್ರಮದಿಂದ ರಚಿಸಿ (ವೆಂಕಾರಾ. ೨-೧೭-೧). 
(ಅನ್ಯ + ಇ 
ಅಮರಥೇನು (ನಾ). ದೇವತೆಗಳ ಹಸು; ಕಾಮಧೇನು : ರಾಘನ 
ದೇವನಟ್ಟಜಸಿಂ ಯಸಿನಿವೇದಕಂಗಮರಧೇನುವೀವಂತಿತ್ತಂ (ಪಂರಾಮಾ. 
ಅಮರಭೇನುವ ಪರರ ಮನೆಯಲಿ ಮಾಜಕಿ, .. ಪಾಪಿಗೆ 
ಪರಮಗುರುವಾದೆನೈ (ಕುವ್ಯಾಭೀ. ೩-೬೯). [ಅಮರ್ಕ * ಧೇನು] 
ಅಮರನಗ (ನಾ). - ಅಮರಗಿರಿ: ನೆಗಟ್ಟಮರನಗೇಂದ್ರಮನಾ .ದಿಗಿ 
ಭೇಂದ್ರಂ ಪೊರ್ದಿದಲ್ಲಿ (ಅಜಿಪು. ೪-೨೬). [ಅಮರ್ಯ + ನಗ] 
ಅಮರನಗರಿ (ನಾ). ದೇವತೆಗಳ ಪಟ್ಟಣ; ಅಮರಾವತಿ; ಸ್ವರ್ಗ: 
ಆಂತು . ಚತುರ್ನಿಕಾಯಾಮರಜನಂಬೆರಸುಮಮರೆರಾಜನಮರನಗರಿಗೆ 
ಫೋದಂ (ಅಜಿಪು. ೫-೬೦ ವ). [ಅಮರ್ಕ * ನಗರ] 
ಅಮರನದಿ (ನಾ). - ಅಮರಗೆಂಗೆ: ಅಮರನದಿಯೊಳಾರಕ್ತ ನೀರೇಜ 
ಪತ್ರಾವಳಿಯೆಂತಂತು. .. ಪರ್ಪಿತ್ತು (ಪಂರಾಮಾ. ೩-೧೩). 
[ಅಮರ್ಯ + ನದಿ] 
ಅಮರನದೀಜೂಟಿ (ನಾ). ಗಂಗೆಯನ್ನು ಮುಡಿಯಲ್ಲಿ ಧರಿಸಿ 
ದವನು; ಶಿವ: ಆಮರನ ದೀ ಜೂಟನ ರೂಪಂ ತನ್ನೆರ್ಜಿಗೇರೊಳ- 
ಗೊಚ್ಚತ -ಬರ್ಚಿಸಿದಂದದೊಳು ಏಪೊಳ್ತುಂ ತಾಳ್ವಿರ್ಪಂ '( ಉದ್ಭದೇ. 
೨-೩೮). [ಸೆಂ (ಅಮರನದೀ + ಜೂಟ)] 
ಅಮರನಾಗೇಂದ್ರ (ನಾ). ಅಮರಕರಿ: ನಾಗೇಂದ್ರನಂ' ಬಿಡದೆ ತಲೆ 
ವಾಗಿಸಿತ್ತಮರನಾಗೇಂದ್ರನಂ ಬುದ್ಧಿ ದೊಅಕಿಸಿತ್ತು ಪುರೆಮರ್ದನಾಣೆೇಂ 
ದ್ರನಂ ನಿಂದು ಬೆಆಗಾಗಿಸಿತ್ತು. (ಜೈ ಮಿಭಾ. ೨-೧೨). 
[ಅಮರೈ + ನಾಗ+ ಇಂದ್ರ] 
ಅಮರನಾಯಕ್ಕ ಅಮಕೆಯ ನಾಯಕ (ನಾ). ಅಮರಗ್ರಾಮಕ್ಕೆ 
ಅಥವಾ ಗ್ರಾಮಗಳಿಗೆ ಅಧಿಕಾರಿಯಾದವನು : ಶ್ರೀಮಂನ್ಮಹಾ 
ಮೂವರು: ಸಾ ಗಂಡ ಹಿರಿಯ ಕಟ್ಟ ಗೆಯ ಅಮರನಾಯಕರ ಮಕ್ಕಳು 
ಕಟ್ಟಿಗೆಯ ಗುಂಡಪ್ಪ ನಾಯಕರು Re ನಾಯಕರೂ ಶ್ರೀ ಜಾ 
“ಭೋ ನುಮಾಕಪುಗನಾಡ ನುಗ್ಗಿ ಯ ಹಳ್ಳಿ ಯ ಧಾನಿ: (ಎಕ. ೪, 
ಚನ್ನರಾ. ೨೪೧-೮ ; 1432); ಶ್ರೀರ್ಮ ಮಹಾರಾಜಾಧಿರಾಜ ಪರಮೇಶ್ವರ 
ಶ್ರೀವೀರಪ್ರತಾಪ ಜೀಪರಾಯ: x x ಯರಕಜಗೀಯ ಅಮರನಾಯಕರು 
ಜಂತ ಭೀಮಸೆಟ್ಟ ಯರಿಗೆ ಕೊಟ್ಟಿ ಕೊಡಗಿ (ಎಕ. 1%, ದೇವನ. ೫೬-೬ ; 
1467) ; ನಮ್ಮ ಪೂರ್ವಿಕರು ಓರಂಗಲ್ಲಿನ ಕಾಕತೀಯ ಅರಸರ ಸೈನ್ಯದಲ್ಲಿ 
ರಾಹುತರೂ ತೆ ಮರನಾಯಕರೂ ಆಗಿದ್ದರು (ಕೂಲೇಖಾ- ವ. 
ಅಮರೆಯನಾಯಕ : ಹುಜ್‌ಗಿಲವಾಡಿಯ ಅಮರೆಯನಾಯಕನ 
ಮಾಚಯ ಪ ೧ (ಎಕ. ೪, ಅರಸಿ. ೧೫೨-೫೭; 12277). ಔ ಅಮರೆ 
ಎಂಬ ಶಬ್ದ ಅಮೃತೇಶ್ವರ ಎಂಬ ದೇವರ ಹೆಸರಿನ ಅಮೃತ ಶಬ್ದ 
ದಿಂದ ಬಂದಿರಬಹುದು. 
[ಆನರೈ * ನಾಯಕ. / ತೆಲು. ಅಮರನಾಯಕುಡು] 
ಅಮರನಾಯಕ್ಕ (ನಾ). ೧. ದೇವತೆಗಳಲ್ಲಿ ಮುಖ್ಯನಾದವನು : 
ಸುರರಾಜನ ಬೆಸದೊಳಮರನಾಯಕರೆಲ್ಲಂ ನೆರೆದು (ಆದಿಪು. ೬-೮೬). 
೨. ಇಂದ್ರ. [ಅಮರ್ಕ * ನಾಯಕ] 
ಅಮರನಾಯಕತನ, ಅಮರನಾಯಿಕತನ (ನಾ). ಅಮರವಾಗಿ 
ಕೊಟ್ಟ ಗ್ರಾಮ ಅಥವಾ ಗ್ರಾಮಗಳಿಗೆ ಒಡೆಯನಾಗಿರುವಿಕೆ, -- 


: ಅಮರಧನು 
-ತುರೆಂಗ೦ಂ 


೧೫-೩೩) ; 


ಅಮರನಾಯಿಕತನ 


ಒಡೆತನ: ನ(ಂ)ಮ ಅಮರನಾಯಕತನ ವಳಿದಿಲಂಬಟನ ಚಾವಡಿಯ 
ನಡುವಿ ಮಂಡಲದ ವೇಂಟಿಯದ (ಸೌಇಇ. 120-11, ೪೬೩-೫ ; 1470); 
ಸ್ವಾಮಿ ನಮಗೆ ಅಮರನಾಯಕತನಕೆ ಪಾಲಿಸಿದ ಕೊಟ್ಟೂರ ಚಾವಡಿಗೆ 
ಸಲುವ (ಎಕ. ೫1, ದಾವಣ. ೨೮-೬ ; 1530) ; ಸ್ವಾಮಿ ನಮಗೆ ಅಮರ 
ನಾಯಕತನಕ್ಕೆ ಪಾಲಿಸಿದ ಪಾಂಡ್ಯ ನಾಡೊಳಗಣ ಉಚ್ಚಂಗಿ ವೇಂಕೆಯಕೆ 
(ಎಕ. ೫1, ದಾವಣ. ೩೧-೬ ; 1531); ಸಾಗುವಳಿಯ ಶಾಷಣದ ಕ್ರಮ 
ವೆಂತೆಂದರೆ ಸದಾಶಿವ ಮಹಾರಾಯರು ನಮಗೆ ಅಮರನಾಯಕತನಕೆ 
ಪಾಲಿಸಿದ ಉರ್ವಕೊಂಡೆಯ ಸೀಮೆಗೆ ಸಲುವ ವೆಲುಪಡಿಗೆಯ ಗ್ರಾಮದ 
ಹೊಲನು ಪಾಂಡುವ ಬೀಳುಬಿದು ಇರಲಾಗಿ (ಸೌಇಇ. 3120-11, ೬೩-೩; 
1548) ; ಶ್ರೀಪತಿ ರಂಗದೇವ ಮಹಾ ಆರಸುಗಳಿಗೆ ಅಮರನಾಯಕ ತನಕೆ 
ಪಾಲಿಸಿದ ಬೂದಿಹಾಳ ಸೀಮೆಯನು ಆ ರಂಗರಾಜ ಅಮ್ಮನವರೂ ಪಾಲಿಸು 
ತಿರಲು (ಎಕ. 21, ಚಿಕ್ಕನಾ. ೭-೧೧; 1554) ; ಶ್ರೀಪತಿ ರಾಜ ರಂಗಯ 
ದೇವ ಮಹಾ ಅರಸುಗಳಿಗೆ ಅಮರನಾಯಕತನಕೆ ಪಾಲಿಸಿದ ಮಗರನಾಡ 
ವೇಂಕೆಯ (ಎಕ. ೫11, ಚಿಕ್ಕನಾ. ೬-೯; 1555); ಸದಾಶಿವ ಮಹಾರಾಯರು 
ನಮಗೆ ಆಮರನಾಯಕತನಕೆ ಪಾಲಿಸ್ತ ಕಂದಿಯ ಸೀಮೆ ವಳಗಣ (ಎಕ. 
2೪1, ತಿಪಟೂ. ೫೩-೧೪ ; 1561) ; ನಮ್ಮ ಅಮರ ನಾಯಕತನಕೆ ಸಲುವ 
ಬೂಡಿಹಾಳ ಸೀಮೆಯೊಳಗೆ ನೀಉ ತೆಜುವಂತು ಅಡೆವಣವನೂ ನಂಮ 
ತಂದೆಗಳು ರಂಗರಾಜಯ್ಯನವರಿಗೆ ಪುಂಣ್ಯವಾಗಬೇಕೆಂದು ಬಿಟ್ಟಿಉ (ಎಕ. 
೫11) ಚಿಕ್ಕನಾ. ೮-೧೫ ; 1573) ; ಮುಂಮಡಿ ತಂಮಯಗಾಡರು ತಂಮ 
ಅನುರನಾಯಕತನಕೆ ಸಲುವ ಕೋಳಾಲಸೀಮೆ ವೊಳಗಣ ಳೊಟೂರ 
ಹೊಸಹಳ್ಳಿಯ ಗ್ರಾಮವಂನು (ಎಕ. ೫, ಕೋಲಾರ. ೨೪೧-೯ ; 1608) ; 
ವೆಂಕಟಪತಿದೇವ ಮಹಾ * * ರೂ ಅಮರನಾಯಕತನಕೆಪಾಲಿಸಿದ ಮಗರ 
ನಾಡ ವೇಂಕೆಯಕ್ಕೆ (ಎಕ. x, ಚಿಕ್ಕನಾ. ೧೯-೧೦; 1636); ಶ್ರೀ 
ವೆಂಕಟಿಪತಿದೇವ ಮಹಾರಾಯರು... ಅಮರನಾಯಕತನಕೆ ಪ್ರತಿ 
ಪಾಲಿಸಿಕೊಟ್ಟ (ಎಕ. ೩೪1, ಚಿಕ್ಕನಾ. ೫೩-೯ ; 1639) ; ಅಮರನಾಯಕ 
ತನಕೆ ಪ್ರತಿಪಾಲಿಸಿ ಕೊಟ್ಟಿಂಥ ಹೊಸಳದೇಶದ ಯರೆಯ ಕಟ್ಟೆಯ (ಎಕ. 
211, ಚಿಕ್ಕನಾ. ೩೮-೧೦ ; 1669 ?). ಅಮರನಾಯಿಕತನ : ರಾಜ್ಯಾಧಿ 
ಪತಿ ಸದಾಶಿವದೇವ ಮಹಾರಾಯರು ನಮಗೆ ಅಮರನಾಯಿಕತನಕೆ 
೫. ೫೬ ಕಂದಿ « « ಮವೊಳಗಣ ಬಜಗೂರಸ್ಕಳ (ಎಕ. ೫11, ತಿಪಟೊ. 
೫೩-೧೪ ; 1561 7). 
ಅಮರದ ನಾಯಕಶನ ಎ ಅಮರನಾಯಿಕತನ: ನಮ್ಮ ದೇವ 
ರಾಯ ಮಹಾರಾಯರು ಅಮರದನಾಯಕತನಕ್ಕೆ ಪಾಲಿಸಿದ ಸಾತಿಗ್ರಾಮದ 
ಸ್ಥಳಕ್ಕೆ ಸಲುವ ತೆರಣೆಯದ ಸ್ತಳೆದ ಸೊವನಹಳಿ ಗ್ರಾಮಣ (ಮೈಆರಿ. 
೧೯೧೨, ಪು. ೫೦; 1474). 
[ಅಮರನಾಯಕ್ಕ + -ತನ. / ತೆಲು. ಅಮರನಾಯಕರ] 
ಅಮರನಾಯಿಕತನ "ಅಮರನಾಯಕತನ' ನೋ. 
ಅಮರಪಟಹ (ನಾ). ದೇವಲೋಕದ ಭೇರಿ, ದೇವದುಂದುಭಿ : 
ಸುರಿದುದು ನಮೇರು ಕುಸುಮದ ಸರಿ ಮೊಲಟಿಗಿದುದಮರಪಟಹಂ 
(ಪುಷ್ಪಪು. ೧೪-೪೧). [ಅಮರ್ಯ + ಪಟಹ] 
ಅಮರಪತಿ (ನಾ). ದೇವೇಂದ್ರ. [ಅಮರ್ಯ * ಪತಿ] 
ಅಮರಪದವಿ (ನಾ). ದೇವತೆಗಳ ಸ್ಥಿತಿ; ದೇವತ್ವ: ಮದೇಭವ 
ಕಡಿದು ಹರಹಿದನೌಕ ಚೂರಿಸಿ ಗಡಣಿಸುವ ಭೂಪರಿಗೆ ಮಾಡಿದನಮರ 
ಪದವಿಯನು (ಕುವ್ಯಾದ್ರೋ. ೧೧-೧೩). [ಅಮರ್ಯ * ಪದವಿ) 
ಅಮರಪ್ರಸ್ಪರ್ಧಿ (ಗು). ದೇವತೆಗಳ ಜತೆಯಲ್ಲಿ ಸ್ಪರ್ಧಿಸುವ: ಭಾವಿ 
ಭವದ್ಭೂತ ನೃಪಾಗ್ರಗಣ್ಯನಮರಪ್ರಸ್ಪರ್ಧಿಪುಣ್ಯಂ (ಶಾಂತಿವು. ೨-೨೦). 
[ಅಮಕ್ಯ * ಪ್ರಸ್ಪರ್ಥಿ] 


೩೩೬ 


ಶಾ 


5 


25 


30 


35 


40 


45 


ಅನುರಲೋಕೆ 


ಅಮರಭೂಜ (ನಾ). - ಅಮರಕುಜ : ಅಮರಭೂಜಂ ಬಂದಂತಿ 
ರೊಸಗೆಯಾಯ್ತರಮನೆಯೊಳ್‌ (ಪುಷ್ಪಪು. ೧೩-೧೨೨). 
[ಅಮರ್ಯ + ಭೂಜ] 
ಅಮರಮಣಿ (ನಾ). ದೇವಲೋಕದ ರತ್ನ; ಚಿಂತಾಮಣಿ: ಸುರ 
ಧೇನು ಪಯೋಧರಮಂ ಸುರಕುಜದೆಳದಳಿರನಮರಮಣಿಯಂ ಬೆರಲುಂ 
ಕರಮುಂ ನಖಮುಂ ಪರಿಜಿಂ ವರವಿತರಣದಿಂದೆ ಪಳಿಗುಮಾ ನೃಪಸುತನಾ 
(ರಾಜಶೇ, ೫-೧೫). [ಅಮರ್ಯ * ಮಣಿ] 
ಅಮರಮಹತ್ತರಿಕೆ (ನಾ). ದೇವ ಸೇವಕಿ; ಆಸ್ಫಾನಸೇವಕಿಯರಲ್ಲಿ 
ಮುಖ್ಯಳೆನಿಸಿದ ದೇವತಾಶ್ರ್ವೀ ಅಂತು ಕುಮಾರಂ ಕುಮಾರಕಾಲ 
ದೊಳಮರಮಹತ್ತರಿಕಾ ವಿರಚಿತ ಮಜ್ಜನ ಭೋಜನಾದಿ ಬೋಗೋಪ 
ಭೋಗಮನಪ್ಪುಕೆಯ್ದು (ಮಲ್ಲಿಪು. ೧೩-೭೯). [ಅಮರೈ * ಮಹತ್ತರಿಕೆ] 
ಅಮರಮಹಲೆ (ನಾ). - ಅಮರಮಾಗಣಿ: ಅಚ್ಯುತರಾಯ ಮಹಾ 
ರಾಯರು ತಮಗೆ ಅಮರಮಹಲೆಯಾಗಿ ಪಾಲಿಸಿದ ಚಂದ್ರಗುತ್ತಿ (ಎಕ. 
೪111, ಸೊರಬ. ೩೭೯-೯ ; 1553). [ಅಮರ್ಕ + ಮಹಲೆ?] 
ಅಮರಮಾಗಣಿ, ಅಮರಮಾಗಳೆ (ನಾ). ಅರಸರು ತಮ್ಮ ಪಾಳೆಯ 
ಗಾರರಿಗೆ ಸೈನ್ಯದ ಸಾಮಗ್ರಿಗಳನ್ನು ಒದಗಿಸುವುದಕ್ಕಾಗಲಿ ಹಾಲು, 
ಬೆಣ್ಣೆಗಳನ್ನು ಒದಗಿಸುವುದಕ್ಕಾಗಲಿ ಕೊಟ್ಟ ಇನಾಮು ಗ್ರಾಮ 
ಸಮೂಹ ಅಥವಾ ಹೋಬಳಿ: ರಾಮಾಭಟ್ಟಯ್ಯನವರು ಅವ£ಮಸ್ತಿರ 
ಮಾಗಣಿಗೆ ಪಾಲಿಸಿದ ಶ್ರೀರಂಗಪಟ್ಟಣದ ಸೀಮೆ (ಎಕ. 111, ಶ್ರೀರಂಗ. 
೬-೯ ; 1542); ಪೊನಪ್ಪನಾಯಕರ ಮಕ್ಕಳು ಕೃಷ್ಣಪ್ಪನಾಯಕರು ತೆಂಮ 
ಮರಮಾಗಣಿಗೆ ಸಲುವ ಬಾಗುರ ಸೀಮೆ (ಮೈಆರಿ. ೧೯೪೧, ೩-೧೦ 1544); 
ಕೃಷ್ಣ ಪ್ಪನಾಯಕರಿಗೆ ಅಮರಮಾಗಣಿಯಾಗಿ ಪಾಲಿಸಿದ ಕೋಗಳಿಗೆ ಸಲ್ಲುವ 
ಕೊಟ್ಟೂರುಮಂ (A. 12-11, ೪0-೬ ; 1550) ; ತಿರುಮಲ ರಾಜೈ 
ದೇವ ಮಹಾ ಅರಸುಗಳು ನಮಗೆ ಅಮರಮಾಗಣಿಗೆ ಪಾಲಿಸಿದ ರಾಯ 
ದುರ್ಗ ರಾಜ್ಯದ ಕೋಟಿ (ಎಕ. 31, ಚಳ್ಳಕೆ. ೫೪-೨೧ ; 1560) ; ಕ್ರುಷ್ಠ 
ಪನಾಯ್ಕ್ಯರಿಗೆ ಅಮರಮೂಗಣಿಯಾಗಿ ಪಾಲಿಸಿದ ಹಾಸನದ ಸೀಮೆಯೊಳಗೆ 
ಸಲುವ (ಮೈಆರಿ. ೧೯೩೫, ೮-೮ ; 1562). ಅಮರಮಾಗಳೆ: ನಂಮ 
ಕೃಷ್ಣಪ್ಪನಾಯಕರ ಅಮ ರಮಾಗಳಿಗೆ ಸಲ್ಲುವ ಮೊರಬದ ಸೀಮೆ 
(ಸೌಇಇ. IX-ii, ೬೪೭-೧೨ ; 1552). [ಅಮರ * ಮಾಗಣಿ] 
ಅಮರಮಾಗಳೆ "ಅಮರಮಾಗಣಿ' ನೋ. 
ಅಮರಮುನಿ (ನಾ). ಡೇವಯಸಿ; ನಾರದ. [ಅಮರ್ಕ * ಮುನ್ನಿ] 
ಅಮರಮೊಖಾಸಿ (ನಾ). ಯುದ್ಧಬಂದಾಗ ರಾಜನಿಗೆ ಕುದುರೆ 
ಗಳನ್ನು ಒದಗಿಸಿಕೊಡಲು ಪ್ರಾದೇಶಿಕ ನಾಯಕರಿಗೆ ಬಿಟ್ಟ 
ಇನಾಮುಗ್ರಾಮ. "ಅಮರಮೊಖಾಸಿನಾಯಕತನ' ಪರಾ. 
[ಅಮರ * ಮೊಖಾಸಿ] 
ಅಮರಮೊಖಾಸಿನಾಯಕ (ನಾ). ಅಮರಮೊಖಾಸಿ ಗ್ರಾಮಕ್ಕೆ 
ಒಡೆಯನಾದವನು. "ಅಮರಮೊಖಾಸಿನಾಯಕತನ' ಪರಾ. 
[ಅಮರಮೊಖಾಸಿ + ನಾಯಕ] 
ಅಮರಮೊಖಾಸಿನಾಯಕತನ (ನಾ). ಅಮರಮೊಖಾಸಿಗ್ರಾಮಕ್ಕೆ 
ಒಡೆಯನಾಗಿರುವಿಕೆ, ಒಡೆತನ: ಅಲ್ಲಿ ಏದ್ಲಿಖಾನ ಪಾತಶಾಹಿ 
ನಮಗೆ ಅಮರಮೊಖಾಸಿನಾಯಕತನಕೆ ಪಾಲಿಸಿಯಿದ ಹುಲಿಗೆಜ3ಯ ನಾಡ 
ಲಕ್ಷ್ಮಣೇಶ್ವರದ ಸೀಮೆವೊಳಗಣ ಗಾಡಗೆಜಕಿಯ ಗ್ರಾಮವನು (ಸೌಇಇ. 
x೫, ೨೫೭-೮ ; 1576). [ಅಮರಮೊಖಾಸಿನಾಯಕ -- -ತನ] 
ಅಮರಲೋಕ (ನಾ). ದೇವಲೋಕ; ಸ್ವರ್ಗ: ಸಂಭ್ರಮಂ ತುಂಬಿ 
ರ್ದುದಮರಲೋಕಂಗಳೊಳ್‌ (ಶ್ರೀರಾಮಾ. ೧೮-೪೭೨). 
[ಅಮರ್ಯ + ಲೋಕ] 


ಅಮರವಡಿ 


ಅಮರನಡಿ (ನಾ). ಒಬ್ಬಾ ಶ್ಬತನ ಹೆಸರು: ಸ್ವಸ್ತಿಶ್ರೀ ಸಿಯಗೆಲ್ಲರಾಳು | 
ಕುಟಕಾಲರ ಜಯ್‌ ರಣಾಲಿ ಅರಸರಲ್ಲಿನ್ಮುಳಿದು. ಬನ್ನು ಅಮರ 
ವಡಿ ಅಳುವಿಬ್ದು (ಎಕ. ೩೪1, ತುಮಕೂ. ೯೪-೭ ; 780). [2] 
ಅಮರವಧು (ನಾ). ದೇವಕನ್ನಿಕೆ; ದೇವತಾಸ್ರ್ರೀ: ಯಾವಕದ್ರವ 
ದಿಂದಂ ಪ್ರತಿದಿನಮಾದೇವಿವಿಳೇಪಿತಕರ್ಮಮನೊರ್ವಳಮರವಧು 
ಕೆಯ್ಯೊ ಒರ್‌ (ಶಾಂತಿಪು. ೯-೧೮೪). [ಅಮರೈ + ವಧು] | 
ಅನುರವಧೂಟಿ (ನಾ). - = ಅಮರವಧು: ನಮದಮರವಧೂಟೀಕುಂತಳ ! 
ಸ್ರಸ್ತಮಾಲಾ ಸಮುದಿತ (ರಾಜಶೇ. ೧-೧೩೬). [ಅನುರ್ಕ * ವಧೂಟ] 
ಅಮರವಳ್ಳಿ (ನಾ). - ಅಮರ್ದುವಳ್ಳಿ: “ಅಮೃತಂ ಗುಡೂಚಿ ಜೀವಂತಿ 
ಸೋಮಮಮರವಳ್ಳಿ 
ಅಮರಂವಳಿ, ಅವಕುರವಲ್ಲಿ]ಯಕ್ಕುಂ? (ಮಂಗರಾ. ೪೩-೪೩). 
[ ಸಂ. ಅಮೃತವಲ್ಲೀ) 
ಅಮರವಾಹಿನಿ (ನಾ. ೧. ದೇವನದಿ; ಗಂಗಾನದಿ: ಅಚ್ಛಾ ಮರವ | 
ನಿಯ ಜಟಾಳಿಯ ಗುಚ್ಛಾ ಭೋಗದೊಳಗೆ ತಾಳ್ವನ... ನುತಿಪೆಂ(ಉದ್ಭದೇ. 
೬-೧). ೨. ದೇವತೆಗಳ ಸೈನ್ಯ: ಅಂತು ನಭೋಯಾನದಿಂದಮರವಾ 
ಹಿನಿ ಬರೆ (ಶಾಂತಿಪು. ೧೦-೨೧ ವ). [ಅಮರ್ಕ * ವಾಹಿನಿ] 
ಅಮರವೈರಿ (ನಾ). ದೇವತೆಗಳ ಶತ್ರು; ರಾಕ್ಷಸ: ಬೇಗಮಾಡಿನ್ನಮರ 
ವೈರಿಯ ತಜನಿದು ಬಿಸುಡೆಂದ (ಕುವ್ಯಾದ್ರೋ.೧೬-೨೭). [ಅಮರ್ಯ4 ವೈರಿ] 
ಅಮರಸಂಹತಿ (ನಾ). ದೇವತೆಗಳ ಸಮೂಹ: ಫೋಪ ಬರ್ಪಮರ 
ಸಂಹತಿ ಪೋಲ್ತುದು. ,. ಸೇತುಬಂಧಮಂ (ಶಾಂತಿಪು. ೧೦-೪೫). 
[ಅಮರ್ಯ * ಸಂಹತಿ] ಕ 
ಅಮರಸಮಾಜ (ನಾ). - ಅಮರಸಂಹತಿ: ಪುಷ್ಪವರ್ಷನೊರ್ಮೆಯೆ. 
ಸಕಲೋರ್ಪಿಯನೆಯ್ದೆ ಪರ್ವ್ರತಿರೆ ಚಿತ್ತೆಯ ಸರಿಯಂತೆಜಗಿ ಪೋದು 
ದಮರಸಮಾಜಂ (ಆದಿಪು. ೧೪-೧೪೭). [ಅಮರ್ಯ + ಸಮಾಜ] 
ಅಮರಸಮಿತಿ (ನಾ). - ಅಮರಸಂಹತಿ: ಅಮರಸಮಿತಿ ಸುರಕರಿಯಂ 
ಬಳಸಿ ಬರುತ್ತುಂ (ಶಾಂತಿಪು. ೧೦-೧೯). [ಮರ್ಕ * ಸಮಿತಿ] 
ಅಮರಸಿಂಧು (ನಾ). ದೇವನದಿ; ಗಂಗಾನದಿ. "ಅಮರ 
ಸಿಂಧೂದ್ಬವ' ಪರಾ. [ಅಮರ್ಯ + ಸಿಂಧು] 
ಅಮರಸಿಂಧೂದ್ಭವ (ನಾ). ಗಂಗಾನದಿಯಲ್ಲಿ ಹುಟ್ಟಿದವನು; 
ಭೀಷ್ಮ: ಅತ್ಯುನ್ನತಿಯೊಳಮರಸಿಂಧೂದ್ಭವಂ (ಪಂಪಭಾ. ೧೪-೬೪). 
[ಅಮರ * ಸಿಂಧು + ಉದ್ಭವ] 
ಅಮರಸೀಮೆ (ನಾ). ಅಮರ್ಯರ ಉದ್ದೇಶವಾಗಿ ಕೊಟ್ಟಂಥ ಒಂದು 
ಪ್ರದೇಶ: ಸುಳ್ಯ ಅಮರಸೀಮೆಯು ಕೊಡಗಿನ ದೊರೆಗಳದಾಗಿ ಕಾಣು 
ತ್ತದೆ (ರಾಜೇಂದ್ರ. ೧೧೩). [ಅಮರ್ಕ * ಸೀಮೆ] 
ಅಮರಸುಳ್ಯ (ನಾ). ಅಮರೃರ ಉದ್ದೇಶವಾಗಿ ಕೊಟ್ಟಂಥ ಒಂದು 
ಗ್ರಾಮದ ಹೆಸರು: ಈ ಕೊಡಗಿನ ಘಟ್ಟದ ಸರಹದ್ದಿಗೆ ಮುಟ್ಟ ಇರು 
ವಂತಹ ಕೆಲವು ಮಾಗಣೆಗಳಿಂದ ಕೆಲವು ಗ್ರಾಮಗಳನ್ನು ವಿಂಗಡಿಸಿ, ದೊಡ್ಡ 
ವೀರಪ್ಪ ಒಡೆಯರಿಗೆ ಹಾಲು ಬೆಣ್ಣೆಗೆ ಎಂಬುದಾಗಿ ಅದಕ್ಕೆ - ಅಮೃತ 
`ಉದ್ದಿಶ್ಯವಾಗಿ ಕೊಟ್ಟಂಥಾದ್ದು, ಇದರ ಹೆಸರು ಅಮರಸುಳ್ಯ ಎಂಬುದಾಗಿ 
ಸೋಮಶೇಖರನಾಯಕರು ನೂತನವಾಗಿ ಹೆಸರುಯಿಟ್ಟರು (ರಾಜೇಂದ್ರ. 
೧೩). [ಅಮರ್ಯ * ಸುಳ್ಯ) 
ಅಮರಸ್ತ್ರೀ (ನಾ). ದೇವರಮಣಿ;_ ಅಪ್ಸರೆ: ಅಮರಸ್ತ್ರೀ ನಿಚಯಂ 
ವಿಚಿತ್ರಲತೆಯಂ ಛತ್ರಾಳಿ ಭೂಜಂಗಳಂ... ಪೋಲೆ (ಪುಸ್ಪಪು 
[ ಅಮರ್ಯ + ಸ್ತೀ) 
ಅಮರಾಚಲ (ನಾ). - ಅಮರಗಿರಿ: ಹಸುಳೆಗಮರಾಚಲದ ಹೊ 
ಸೈರಿಸುವುದೇ (ಕುವ್ಯಾಭೀ. ೩-೮೪). (ಆಮರ್ಯ + ಅಚಲ] 


(ಪಾಕಾಂ. 


ಕ 
1 
| 


೧೪-೪೫). 


೩೩೭ 


ಅಮರ್ದುವಳ್ಳಿ, ಅಮದರ ವಲ್ಲಿ, 10 
[ed 


ಅಮರಿಸು 


ಅಮರಾಧ್ಯ (ನಾ). ದೇವತೆಗಳ ಮಾರ್ಗ; ಆಕಾಶ: ರಮಣೀಯ 
ವಾದುವಮರಾಧ್ವದೊಳೆಲ್ಲೆಡೆಯಲ್ಲಿ ತಾರೆಗಳ್‌ (ರಾಜಶೇ. ೧೧-೪೧). 
[ಅಮರ್ಯ + ಅಧ್ವ] 
ಅಮರಾಪಗೆ (ನಾ). - ಅಮರಗಂಗೆ : ಮುಡಿಯೊಳಗನುರಾಪಗೆಯ 
ತಳೆದು ತೊಡೆಯೆಡೆಯೊಳಗಚಲಸುತೆಯನಾಂತು (ತ್ರಿಭುತಿ. ೧-೩). 
[ಅಮರೈ + ಆಪಗೆ] 
ಅಮರಾಯಿ (ನಾ). ೧. ಸರ್ಕಾರದ ಜಮಾನಿನಲ್ಲಿರುವ ಮಾವಿನ 
ಫಸಲಿನಿಂದ ಸರ್ಕಾರಕ್ಕೆ ಬರುವ ಆದಾಯ. ೨. ಸರ್ಕಾರದ 
ಜಮೀನಿನಲ್ಲಿ ಬೆಳೆದ ಹುಣಿಸೆ, ಹೊಂಗೆ, ಸೀಗೆ ಮುಂತಾದ ಫಸಲು 
ಗಳಿಂದ ಸರ್ಕಾರಕ್ಕೆ ಬರುವ ಆದಾಯ (ಮೈಗೆಜಿ. 1%, ೭೬೨). 
. ಮಾವಿನ ತೋಪು. 
[+ ಹಿಂ. ಮರಾ. ಅಮರಾ ಈ, ಆಮರಾಈ, / ಸಂ. ಆಮ್ರರಾಜೀ] 
ಅಮರಾರಿ (ನಾ). ಐ ಅಮರವೈರಿ: ಹದಜಕಿದವಮರಾರಿಯ ಬಲು ಬಲ 
ದೊಳಗಡುಭುತನೆನೆ ಕಹಳೆಗಳು (ತ್ರಿಪುಸಾಂ. ೧೮೧). [ಆಮರ್ಕ + ಅರಿ] 
ಅಮರಾಲಯ (ನಾ). ೧. ಸ್ವರ್ಗ. ೨. ದೇವಾಲಯ ; ದೇವಸ್ಥಾನ: 
ತುಜುಗಿದ ನಂದನಂ ಪರಿವ ಕಾಲ್ವಿ... ಸಂದಣಿನೆತ್ತ ಜನಂ ವಿಳಾಸದಿಂ 
ಮೆಚಹಿವಮರಾಲಯಂ (ಎಕ. ೪, ಅರಸೀ. 1171) ; ವಿಸ್ಣು 
ಭೂಕಾಂತಂ ಸ್ಬುರತ್ಕಾಂತಿ ಫ್ರೋಜ್ವಳಿತಾಮರಾಲಯತಟಾಕ ಶ್ರೇಣಿಯಂ 
ಮಾಡಿದಂ (ಎಕ. ೪, ಅರಸೀ. ೧೨೭-೧೨ ; 1185). [ಅಮರ್ಯ * ಆಲಯ] 
ಅಮರಾವತಿ (ನಾ). ಇಂದ್ರನ ನಗರ: “ಇಂದ್ರನ ಪಟ್ಟಣಮಂ ಅಮರಾ 
ವತಿ (ನಗರೀ) ಯೆಂಬುದು * (ಹಲಾಯು. ೧೦-೫೫). 
(ಸೆಂ. ಆಮರಾವತೀ) 
ಅಮರಿ, (ನಾ). ನೆಲಾವರಿಕೆ ಗಿಡ; ನೆಲತಂಗಡಿ ಗಿಡ: ಏಸಡೆವಾತಮರಿ 
ಯುತಂ ಜೇಪಾಳಮನಿತ್ತೊಡಲ್ತೆ ನಸ್ಮಾಂಜನದೊಳ್‌.. . . ಕೊಟಕಿವಾವಾ 
ಪತ್ತ ರಮೆನಿಸಿದುಗ್ರ ವಿಷಮದು ಕಿಡುಗುಂ (ಖಮದ. ೧೦-೬೧). (?] 
ಅಮರ್ಮಿ (ನಾ). - ಅಮರಸ್ರ್ರೀ: ಬಗೆಯೊಳ್‌ ನಾಟುವಿನಮಮರಿ ಸಂಸ್ಕೃತಿ 
ನಾಟಕಮುಮನೆನಗೆ ನೆಜ್‌ಯೆ ತೋಲಿದಳೀಗಳ್‌ (ಆದಿಪು. ೯-೪೫) ; 
ಪಲರುಂ ವಿದ್ಯಾಧರಸ್ತ್ರೀಯರುಮಮರಿಯರುಂ ಮಾನವಸ್ತ್ರೀಯರುಂ 
ತಮ್ಮೊಲವಿಂ ಮೇಲ್ವಾಯ್ದೊಡಂ (ಸಂರಾಮಾ. ೯-೮೩). (ಸಂ. ಅಮರೀ] 
ಅಮರಿಕೆ "ಅಮರ್ಕೆ? ನೋ. 
ಅಮರಿಚು "ಅಮರ್ಚು' ನೋ. 
ಅಮರಿಸು (ಕ್ರಿ). ೧. ಇರಿಸು; ಕೂಡಿಸು; ಸೇರಿಸು; ತುಂಬು: ಶಶಿ 
ಕಾಂತದೊರಲೊಳಕ್ಕಿ ಯನೊಸೆದಮರಿಸಿ ನೋಡಿ (ಉದ್ಭ ಟ. ೨-೯೨) ; 
ವೀಣೆಯ ಮೊಲೆಯ ಮೇಲಮರಿಸಿ ಪಿಡಿದು ಪ್ರವೀಣೆಯೊರ್ವಳು ಸರವೆತ್ತಿ 
(ಚಂಪ್ರಸಾಂ. ೯-೨೪) ; ಶಿರವನಮರಿಸುತ್ತ .. . ಅಸುವಂ ಪಡೆದು ಮೆರೆ 
ದನು (ಗುರುಚಾ. ೧೦-೪೪). ೨. ಉಂಟುಮಾಡು ; ಒದಗಿಸು : ಭಕ್ತರ 
ಹೊರೆಯಲೈ ತಂದ ನಮಗೆ ತಾ ಲೇಸನಮರಿಸಬಂದನೆ (ಲಕ್ಷ್ಮಭಾ 
ಉದ್ಯೋಗ. ೩-೧೭) ; ಪಾಂಡ್ಯಭೂವರನಾತ್ಮರಾಜ್ಯಮಂ ಚೊಕ್ಕನಾಥೇ 
ಶ್ವರನ ಪರಮ ವಿನಿಯೋಗಕಮರಿಸಿ ಕೊಟ್ಟು ವಿಭವದಿಂ ಕೈಲಾಸಮಂ 
ಪೊಕ್ಕನು (ಚಿಬಪು. ೫೫-೨೩). ೩. ಜೋಡಿಸು; ಸಿಕ್ಕಿಸು: ಹರಿವ 
ಹಾವನು ಕೊರಲಿಗಮರಿಸಿ ಕುಣಿಯಬಹುದು ಉರಿವ ಕಿಚ್ಚ ನು ಪೊಕ್ಕು 
ಉಳಿಯಬಹುದು( ಲಕ್ಷ್ಮ ಭಾ. ಉದ್ಯೋಗ. ೩-೧೭). ೪. ಭದ್ರ ವಾಗಿ ಹಡಿ" 
ಎಡಗೈಯೊಳಮರಿಸಿ ಬ ತಯಾ ಮೇಗಡೆ ಮೆಟ್ಟಿನೊಳು ಬೆರಳಾಡೆ 
(ಭರಚ. ೧೧-೩) ; ಚಮ್ಮಟಗೆಯಲಿ ಮುಳ್ಳ ನುವೊತ್ತಿ ಅನುರಿಸಿದಂತೆ ಮೊನೆ 
ಗಾವಿಂದ ವಸ್ತುವನು ಮತ್ತೆ ಹಿಡಿದಂದದಲಿ (ಜ್ಞಾನಸಿಂ. 
೫. ಹತ್ತಿಸು; ಆರೋಪಿಸು: 


5 


15 


೩೮-೨೨; 


20 


25 


30 


40 


45 ೧೮-೮೩). 


ಒಂದಟ ಬಗೆಯನೊಂದರ್ಕ್ಯೈಮರಿಸಿ 
22 


——————— ೨೨2೨೨ ೨೨೨೨೭೭೭ ೭ ೭ ಮಾ 


ಅಮರು 


ಪೇಟೆ ಸಮಾಧಿಯೆನಿಪುದು (ಅಪ್ರತಿ. ೧೬-೬). ೬. ಸಿದ್ಧ ಪಡಿಸು; ಸಜ್ಜು 
ಗೊಳಿಸು : ಭೀಷ್ಮನು ಸರ್ವತೋಭದ್ರವ್ಯೂಹವನ್ನು ಅಮರಿಸಿದನು 
(ಕೃವಾಭೀ. ೧೫೫) ; ಸೈನ್ಯದ ಉಗ್ರಾಣವನ್ನು ಅಮರಿಸಿ ತುಂಬಿಕೊಳ್ಳುತ್ತ 
(ಮಂತ್ರಶ. ೬೯-೭). ೭. ಆಕ್ಷೇಪಿಸು; ಗದರಿಸಿ ಮಾತನಾಡು; 
ಬೈಯು : ಆತನ ನಡತೆ ಸರಿಯಾಗಿಲ್ಲದ್ದರಿಂದ ಚೆನ್ನಾಗಿ ಅಮರಿಸಿ ಬುದ್ಧಿ 
ಹೇಳಿದೆ (ರೂಢಿ). ೮. ಹೊಡೆ; ಪ್ರಹೆರಿಸು : ಚೆನ್ನ ಮೇಲೆ ನಾಲು 
ಅಮರಿಸು (ರೂಢಿ). ೯. ಅನಿರೀಕ್ಷಿತವಾಗಿ ಕೊಡು: ನಿನ್ನೆ ಯಾವನೋ | 
ಒಬ್ಬ ಹಸ್ತಕುಶಲಿ ನನಗೆ ಮತ್ತೊಂದು ಖೊಟ್ಟಿ ನಾಣ್ಯ ಅಮರಿಸಿ ಹೋದ 
(ಗಾಳಿಪ. ೧೪೮). [ಅಮರು (ಆ ಅಮರ್‌) + -ಇಸ್ಕು] 

ಅಮರು "ಅಮರ್‌? ನೋ. 

ಅಮರುಗಾರೆ "ಅಮರಗಾರ' ನೋ. 

ಅಮರೆ "ಅವರ್ಕೆ' ನೋ. 

ಅಮರೆಯನಾಯಕೆ "ಅಮರನಾಯಕ್ಕ' ನೋ. 

ಅಮರೇಂದ್ರ (ನಾ). ೧. ದೇವೇಂದ್ರ; ಇಂದ್ರ : ತನ್ನಿಂದ್ರಲೋಕಕ್ಕ 
ಮರೇಂದ್ರಂ ಫೋದನಾಗಳ್‌ (ಆದಿ ಪು. ೭-೧೨೭). ೨. ದೇವತೆಗಳಲ್ಲಿ 
ಪ್ರಮುಖ: ಚತುರ್ಪಿಧಾಮರೇಂದ್ರಾಂಬುಧಿ ಕಣ್ಗೊಳಿಸಿದುದು(ಶಾಂತಿಪು. 
೧೦-೩). [ಅಮರ್ಯ + ಇಂದ್ರ] 

ಅಮರಕೇಂದ್ರತೆನಯ (ನಾ). ೧. ದೇವೇಂದ್ರನ ಮಗ. ೨. ಜಯಂತ. 
೩. ಅರ್ಜುನ: ಇಟ್ಟಣಿಸಿತಮರೇಂದ್ರತನಯನನಿದಿರ್ಗೊಂಬ ಬಟ್ಟಿ 
ಯೊಳ್‌ ನಾರೀಸಮೂಹಂ (ಜೈಮಿಭಾ. ೩೩-೨೨). ೪. ವಾಲಿ, 

[ಅಮರೇಂದ್ರ * ತನಯ] 

ಅಮರೇಜ್ಯ (ನಾ). = ಅಮರಗುರು: ಅಮರೇಜ್ಯಂ . .. ಪೂಜ್ಯನಕ್ಕುಂ 
(ಜಾತತಿ. ೧೦-೧೦). [ಅಮರ್ಯ + ಇಜ್ಯ] 

ಅಮರೇಶ (ನಾ). ೧. ದೇವೇಂದ್ರ: ಪ್ರಥಮಲೋಕಾಮರೇಶನು 
ಮಾಶಾನೇಶನುಂ ಚಂಚತ್ಪಂಚರತ್ನಗೋಶೀರ್ಷಚಂದನ ನಿರ್ಮಲಾಕ್ಷತಾ 
ರ್ಫ್ಯಮನೆತ್ತಿದಿಂ ಬಟ್‌ಯಿಂ (ಶಾಂತಿಫ. ೧೦-೩೬ ವ). ೨. ಶಿವ. 
೩. ವಿಷ್ಣು. [ಅಮರ್ಕ * ಈಶ] 

ಅಮರೋರ್ನೀಜ (ನಾ). - ಅಮರಕುಜ : ಮಧುರೋಕ್ತಿಯೊಳ 
ಕ್ಷೂಣನ ಬಾಣನ ಬುಧತತಿಗಮರೋರ್ಪೀಜನ ಭೋಜನ (ಉದ್ಭದೆ. 
೧-೧೬). [ಆಮರ್ಯ * ಉರ್ಪಿಜ] 

ಅಮರ್ಕೆ, ಅಮರಿಕೆ (ನಾ). ೧. ಭದ್ರವಾಗಿ ಸೇರಿರುವುದು ; ಬೆಸುಗೆ; 
ಸೇರುವೆ ; ಕೂಟ : ಬಿಗಿದಮುರ್ದಪ್ಪುವಪ್ಪುಗಳಮರ್ಕೆಗಳ್‌ (ಆ ದಿ ಪು. 
೧೨-೩೮) ; ಚಾಗದ ತೋರ್ಕೆಗಂ ನೆಗಲಟ್ಲ ಬೀರದಳುರ್ಕೆಗಮೊಳ್ಬ ನಪ್ಪಿ 
ದುಡ್ಕೋಗದಮರ್ಕೆಗಂ ಸಿರಿಯ ಸಾರ್ಕೆಗಂ (ಶಾಂತಿಪು. ೧-೬೮) ; ರಸ 
ದೊಳಮರ್ಕೆ ಬಿನ್ನಣದೊಳೊಟ್ಟಜೆ ಮಾತಿನ ರೀತಿಯೊಳ್‌ ಚಲಂ... 
ಎಸೆದಿರೆ (ಸುಕುಮಾ. ೧-೪೪) ; ಸಾಹಸದ ನಿಮಿರ್ಕೆ ವರ್ಧಿಸುನ ರಾಜ್ಯ 
ದಮರ್ಕೆ ಸುಖಪ್ರಪಂಚಮಂ ಪಸರಿಪ ತೋರ್ಕೆ. . . ಇಳಾಸ್ತುತಿವೆತ್ತುದು 
ವೀರಪಾಂಡ್ಕನ (ಎಕ. ೫1, ದಾವಣ. ಆ೫-೨೧; 1143). ೨. ಹೊಂದಿಕೆ; 
ಜೋಡಣೆ : ವಸುಂಧರೆಯೊಳೊಪ್ಪುವ ನೆಲ್ಲ ಪುಲ್ಲನಮರ್ಕೆಯಿಂ ಕಿಜುವ 
[ವು]ಳ್ಳಿಯಂ ತರಿಸಿ ಮೆಲ್ಲನೆ ತೀವಿದರ್‌ ಗುಹೆಯಲ್ಲಿ (ಧರ್ಮಾ ಮೃ. 
೯-೧೭೧) ; ಸುರನದೀತನಯನೆಂದಂ ಅಮ್ಮ ಚಲದಮಕೆೇಯುಂ 
ದೋರ್ವಲದಳುರ್ಕೆಯುಂ ಅಂತುಟಿ ವಲಂ (ನೀಮಿಪು. ೧೦-೬ ವ). 
ಅಮರಿಕೆ: ೩. ಅನುಕೂಲವಾಗಿರುವುದು ; ಹೊಂದುವಂತ 
ಹುದು: ಇದೆಕೊ ಗದೆ ಬಿಲ್ಲಿದೆಕೊ ತರುಮರವದೆ ಸಮಾಸದೊಳಾವುದ 


ಮರಿಕೆ ಮದನಪಿತ ನಿನಗೆಂದು ಗದೆಯನು ಬೀಸಿದನು ಭೀಮ (ಕೋಗಯ. |45 


೨೫-೬). [ಅಮರ್‌ + ಇಳೆ) 


ಶಿ೩ಿಲಿ 


ಅಮರ್ಚು 


| ಅನುರ್ಕೆಗಿಡು (ಕ್ರಿ). ಹೊಂದಿಕೆ ಬಿಟ್ಟುಹೋಗು; ಸೇರುವೆ ತಪ್ಪಿ 
ಹೋಗು : ಬಿಗಿದಮರ್ದಪ್ಪುವಪ್ಪು ಗಳಮರ್ಕೆಗಳೊಯ್ಯನೆ ಸುಯ್ವ 
ಸುಯ್ಕಗಾಳಿಗಳೊಳಮರ್ಕೆಗೆಟ್ಟೊಡಲವೋಡಿದುದೆಂದಗಿವೆಂ (ಆದಿಪು. 
೧೨-೩೮). [ಅಮರ್ಕೆ + ಕಿಡು(< ಕೆಡು)] 
5| ಅಮರ್ಕೆವಡೆ (ಕ್ರಿ). ಹೊಂದಿಕೆಯಾಗು; ಸರಿಯಾಗಿ ಸೇರು: 
ಎಳದೆಂಗಿನೆಳೆಯೆಲೆಯನಮರ್ಕೆವಡೆಯೆ ಪೆಣೆದು. ., ಜವಳಿವಡಿಗಳೊಳಂ 
(ಚಂದ್ರ ಪು. ೭-೯೫ ವ) ; ಬಳಸಿ ಪೊಳೆವ ಮಣಿವಳಯಮಾಳೆಯಿಂ ಸುತ್ತು 
ವೆತ್ತು ಹಸ್ತನ್ಯಸ್ತಮಂಗಳಮಾತುಳುಂಗಡೊಳಮರ್ಕೆವಡೆದು (ವರ್ಧಪು. 
೭-೯ ವ). [ಅಮರ್ಕೆ + ಪಡೆ) 

10 ಅಮರ್ಕೆವೆಜು (ಕ್ರಿ). ೧. ಸೇರುವೆಯನ್ನು ಹೊಂದು ; ಕೂಡು; 
ಎಣೆಯಾಗು : ತಂದೆಯ ರೂಪೆ ತಂದೆಯ ವಿಳಾಸಮೆ ತಂದೆಯ ಚೆಲ್ವೆ 
- . « ತನ್ನೊಳಮರ್ಕೆವೆತ್ತುದು (ಆದಿಫು. ೮-9೩). ೨. ಹೊಂದಿಕೆ 
ಯಾಗು : ನೊಸಲಲ್ಲಿ ಶೋಭನಂಚೆತ್ತಿರೆ ಚಾರುಚಂದನದ ಬೊಟ್ಟು 
ದುಕೂಲಮಮರ್ಕೆವೆತ್ತು ಚಿಲ್ವೆತ್ತಿರೆ (ಧರ್ಮಾಮೃ. ೪-೧೩೭). 

[ಅಮರ್ಕೆ + ಪಣ] 

ಅಮರ್ಚಿಸು (ಕ್ರಿ). ೧. ಅಳವಡುವಂತೆ ಮಾಡು; ಸೇರಿಸು: ಕಳಶ 
ಕನ್ನಡಿಯ ತೋರಣಂಗಳನಲ್ಲಿಗಲ್ಲಿಗಪಾರರಚನೆಗಳಿಂದೆ ತತ್ತದ್ವಾರ 
ಶಿಖರಂಗಳೊಳಮರ್ಚಿಸಿ ನಗರಿಯಗಲದಲಿ (ಬಸಪು. ೫-೧೨) ; ಜವಳಿ 
ಗದವಂ ದ್ವಾರವಟ್ಟಿದ ಹವಣಿಗಾ ಬಾಗಿಲೊಳಮರ್ಚಿಸಿ (ಬಸಪು. ೧೬೯). 
೨. ಜೋಡಿಸು; ಅಳವಡಿಸು: ಪೊಸದಂತದೋಲೆಗಳ ಕಿವಿಗಳೊಳ 
ಮರ್ಚಿಸಿ (ಚಿಬಪು. ೫೩-೨೩). [ಆಮರ್ಚು + -ಇಸ್ಕು] 

ಅಮರ್ಚು, ಅಮಚು, ಅಮರಿಚು, ಅಮುಚು, ಅವಚ್ಕು, ಅವುಚು 
(ಕ್ರಿ). ೧. ಇರಿಸು; ಕೂಡಿಸು; ಸೇರಿಸು: “ಅಮರ್ಚು- ಸಂಘಟ 
ಕರಣೇ  (ಶಮಧಾ) ; ಅಂತತ್ತಪಜಿದ ತಲೆಯನದಂ ತಂದಟ್ಟಿಯೊಳ 
ಮರ್ಚಿ ಸುರಗಣಿಕೆಯರಭ್ರಾಂತರದೊಳೆ ತಮ್ಮ ವಿಮಾನಾಂತರದೊಳಗಿಟ್ಟು 
ಕರ್ಣತನಯನನುಯ್ದರ್‌( ಪಂಪಭಾ. ೧೨-೧೬೯); ನಡೆ ಸಲ್ಲಿಲ್ವಿಡು ಸಾರ್ಚ 
ಮರ್ಚು ಮರನಂ ಬಂದೇಜಕಿ ಬಿಲ್ವೀಸುತಂ ಜಡಿ (ಕಾದಂಪೂ. ೧೫೯); 
ಶರ್ವನೊಡನಕ್ಷಮನಾಡಿ ಭವಂಗಮರ್ಚಿ ಚಕ್ಷುವನಭವಂಗೆ ಪಾಲೆಆಕಿದು 
(ರಾಜಶೇ. ೧-೧೫) ; ಒರ್ಮೆ ಅಮರ್ಚುಗುಂ ಮತ್ತಮೊರ್ಮೆ ಅಗಲ್ಪುಗು 
ಮೈಸೆ (ರಾಮಾಶ್ವ. ೧೧-೨೫). ೨. ಉಂಟುಮಾಡು ; ಒದಗಿಸು: 
ಕ್ರಮನೃದ್ಧಿ ಕ(ವರ್ಧಿತ)ತಗರಾಗುರು ತಮಾಳ ಪತ್ರತ್ವಚಂಗಳಿಂ ಧೂಪಿಸೆ 
'ಪುಸ್ಪ ಮನಿಂತು ಜಾತಿಗಂಧಮಮಮರ್ಚುಗುಂ ಕ್ರಮದೆ ಮೆಲ್ಲಿಕಾಸೌರ 
ಭಮಂ (ಲೋಕೋಪ. ೭-೪೫) ; ಶೂಲಧರ... ಚೋಳರಾಯಂ ನಿಮಗೆ 
ಪರಿಯಾಣಮನಮರ್ಚುವನು (ಬಸಪು. ೯-೪೦); ಆಮರ್ಚುತ್ತಂಬು 
ರುಟ್ವೀಕಮಂ . . . ಶರದಂಭೋಜಿನಿ ಮಾಡಿದಳ್‌ ದ್ವಿಜನರಂಗಾತಿಥ್ಯ 
ಸತ್ಕಾರಮಂ (ರಾಜಶೇ. ೬-೧೦). ೩. ತೊಡಿಸು; ಮುಡಿಸು : ಮುಯ್ವಿ 
ನೊಳಮರ್ಚುವ ಮೃಣಾಳದ ತೋಳ್ವಲಯಂಗಳೊಳಂ (ಕಾದಂಉ. ೭೭೫); 
ಮಂಜುಕುಸುಮವನಮರ್ಚಿದ ಮುಡಿಯಿಂ ನಲುಗಂಪಂ ತಣಿದುಂಡು 
ಕೊನೆಯುತುಂ ಪಜಮೆವಣಸಿಗಳಾಡುತಿರೆ (ಉದ್ಭಟ. ೧-೫೧) ; ಇಟ್ಟಿ ಳವಾದ 
ಪಾಯವಟ್ಟಂಗಳನಮರ್ಚಿಯುಂ (ಶಾಂತೀಶ್ವ. ೫-೧೨೬ ವ); ಮುಖಿ 
ಕಮಳಕ್ಕೆಳೆವೆಣ್ಗಳ ದಿಟ್ಟ ತಾಗದಂತೆ ರಕ್ಕೆಗಿಡುವವೋಲ್‌' ವಜ್ರಮಯ 
ಮಕುಟಮನಮರ್ಚಿಯುಂ (ರಾಜಶೇ. ೧೩-೫೯ವ). ೪. ಲೇಹಿಸು ; 
ಸವರು; ಅಂಟಿಸು : ಓಕೊರ್ಮೆ ಕುಳಿರ್ವ ಕಪ್ಪುರದ ಪಚ್ಚಮನಮರ್ಚಿ 
ಮನ್ಮಥಜ್ವಲನ ತಾಪದಿಂ ಮೆಯ್‌ಮಿಗೆ ಪುಗುಳ್ತುದೆಂಬ ಸಂಕೆಯಂ ಕೆಳದಿ 
ಯರ್ಗೆ ಬಳೆಯಿಸುವಳ್‌ (ವರ್ಧಪು. ೪-೫೮ ವ) ; ಅಲರಿನುದಿರ್ದ ದೂಳಿ 
ಗಳನಮರ್ಚಿಯುಂ (ಕಬ್ಬಿಕಾ. ೫೪). ೫, ಅಪ್ಪು; ಆಲಿಂ ಗಿಸು 


20 


25 


30 


38 


ಅಮರ್ಚು 


ತಬ್ಬಿಕೊಳ್ಳು : ತೆಗೆದುರದೊಳಮರ್ಚಿ ಮುಖೇಂದುಗಾಕೆ ಮೆಮಾಡಿ 
ಪಿಡಿದ ಲೀಲಾಬ್ಜಮನೊಯ್ಯ ನೆ ಕೆಲಕೆ ನೂಂಕಿದಂ (ವರ್ಧಪು. ೫-೪೬). 
೬. ಕೂಡು; ಸೇರು: ಮನೋಜಸುಖಾರ್ಣವಮಧ್ಯಡೊಳ್‌ ಮನಂ 
ಗುಡುತುಮೆಮರ್ಚುತೀಸುತೆ ಧುಡುಮ್ಮಿಆಿಯುತ್ತುಮೆ ಪಾಂಥನೊಪ್ಪಿದಂ 
(ಗಿರಿಕ. ೨-೧೯). ೭. ಮಾಡು; ನಡೆಸು; ಏರ್ಪಡಿಸು : ಬಲಮೆರ 
ಡಾಗಿ ಪೆರ್ಮೆವಡೆದೊಡ್ಡಿ ವಿಳಾಸದೆ ನಿಂದು ಬೊಬ್ಬೆ ಗೊಟ್ಟುಲಿದು ವಿನೋದ 
ಯುದ್ಧ ಮನಮರ್ಚಲೊಡರ್ಚಿ (ರಾಜಶೇ. ೧೩-೮೩). ಲೆ. ಹೊಂದು ; | 
ಪಡೆ: ನೆಗಳೆ ಜೊನ್ನದವೋಲ್‌ ಪೊಸಮಂಜು ವಾರಿ ಪೆರ್ಚುಗೆಯ | 
ನಮರ್ಚೆ ತಾಳ್ಮನುದಿತೋದಯಮಂ ಹಿಮಕಾಲಚಂದ್ರಮಂ (ರಾಜಶೇ. 
೯-೪). ೯. ಜೋಡಿಸು; ಸಿಕ್ಕಿಸು: ಸೋಮವಂಶಸಂಭವನೆಂಬಕ್ಕರಮಂ | 
ಬರೆದು ಮಂದಸಿನ ಮರಜೊಳಮರ್ಚಿ ಜಗುನೆಯೊಳ್‌ ಬಿಟ್ಟು ಬರೆ | 
(ನೇಮಿಪು. ೩-೪೦ ವ); ನವೋತ್ಬಲ ಕರ್ಣಪೂರಮಂಜರಿ' ನಮಿತಾಸ್ಯ 
ದೊಳ್‌ ಜಗುಲಕಿ ಮೆಲ್ಲನಮರ್ಚಿ (ಅನಂಪು. ೩-೮೩). ೧೦. ಭದ್ರವಾಗಿ 
ಹಿಡಿ: ಅಲಗನುರ್ಚಿ ಕರದೊಳಮರ್ಚಿ ತೊಲಂಗಿ ನಿಂದಿರಲು (ಬಸಪು. 
೩೩-೧೪). ಅಮಚು : ೧೧. ಒತ್ತು ; ಹಿಸುಕು (8). ಅಮರಿಚು: 
೨. ಕರುಮಾಡ ಗಡಣದಗ್ರದ ರತ್ನಕಲಶಗಳ ಕಿರಣದಿಂದಿಂದ್ರಧನುವಂ 
ನಭದೊಳಮರಿಚುವ ಶಿರುವತ್ತಿಯೂರು ಶಿವಧರ್ಮ ಚಿತ್ರದ ತೇರು 
(ಸೌಂದಪು. ೧೨-೨೮) ; ಮುದಿವೋತನ ತಲೆಯೇ ವಿಶೇಷದ ತಲೆಯದಾ 
ಗಲಮರಿಚಿ ದಕ್ಷಗಸುವಿತ್ತನಾದೇವನು (ವೀಕೈಪು.೩-೪-೫೭). ಅಮುಚು: 
೧. (೪). ಅನಚು, : ೫.:ಮಾಧವನ ಮೆಲ್ಲಡಿಗಳನು ಹೃದಯದೊಳವಚಿ 
ಕಂಗಳು ತುಂಬಿ ದೇವನ ಮೂರ್ತಿಯನು ಹಿಡಿದು (ಕುವ್ಯಾಭೀ. ೧೦-೪೦). 
೧೦. ಕಡಿಗಳನುಗುಳ್ವ ಪಂಚಲೋಹದ ಗುಂಡನೆಲೆಲೆ ಕಕ್ಕಸದ ಕಮ್ಮಅರು 
ನಿಡಿದಿಕ್ಕುಳುಗಳಿಂದವಚಿ ಪಿಡಿದು ತಂದು (ಸಿದ್ಧರಾ. .೭-೧೯) ; ಸಕಲ 
ಸಿದ್ಧಿಗಳನೀಕಕ್ಷದೊಳಗನಚುವಂತಕುಓಲಾತ್ಮಕ ನಂಬಿಯಣ್ಣಂ(ಸೌಂದಪು. 
೫-೮೧). ೧೧. ಕೊಂದು ತನ್ನುಂಗುಷ್ಕದಿಂದವಚಿ ಬಿಸುಡಲಾಗಿ (ಚಿಬಪು. 
೫೫-೨೦). ೧೨, ಆವರಿಸು; ಮುತ್ತು : ಅವಚಿದುದು ಬಹುವಿಧದ 
ವಾದ್ಯಧ್ವನಿ ದಿಶಾಮುಖವ (ಕುವ್ಯಾಅ. ೨೦-೪೫) ; ಅವನಿಪನ ಮುನ್ಪಿನಲಿ 
ಮುದುಗರವವಚಿತೀಬೆಯ ತಲೆಯ ಪಿತ್ತದ ಬವಣಿ ಬಲಿದುದು (ತೊರರಾ. 
೨-೩-೧೨) , ಅವಚಿದುದು ಕತ್ತಲೆ ದಿಗಂತದ ವಿವರವನು (ನಿಭಾಗ. 
೧೦-೯೬-೧೪). ಅವುಚು : ೧. ಅವನಿಪತಿ ದುಗುಡದಲಿ ಮೋಜಕಿಯಲ 
ವುಚಿದನು ಕರತಳವ (ಕುವ್ಯಾದ್ರೋ. ೧-೪). ೧೦. ಕಂಕುಳಲಿ ಅವುಚಿದನು 
ಕಪಿಯ (ತೊರರಾ. ೬-೨೭-೫೮) ; ಕಂಕುಳೊಳವುಚಿದ ಖಂಡೆಯ ಪುಸ್ತಕ 
ಸಂಕುಳವೆರಸಿ ಸೇವಕೆರು (ಭರಚ. ೭೧-೭). 

ಅಮರ್ಚಿಕೊಳ್‌, ಅವಚಿಕೊಳ್‌, ಅವುಚಿಕೊಳ್‌ -೧. ಹೊಂದಿಸಿ 
ಕೊಳ್ಳು; ಸೇರಿಸಿಕೊಳ್ಳು; ಇಟ್ಟು ಕೊಳ್ಳು : ಪಂಚಬಾಣನುಂ ಕೃಪಾಣ 
ಖೇಟಕಮುಮನಮರ್ಚಿಳೊಂಡು ಚಂಡವೇಗದಿನಿದಿರ್ಚೆ (ನೇಮಿಪು. 
೭-೧೫೪ ವ) ; ವಜ್ರದಂಡಮನುರದೊಳಮರ್ಚಿಕೊಂಡು ಕಿಟ್ಲ ಬಾಳ್ವೆರಸು 
ಬರ್ಪಾಕೆಯಂ ದೂರದೊಳೆ ಕಂಡು ಬೆಗಡುಗೊಂಡು (ಧರ್ಮಾಮೃ. 
೩-೪೯ ವ); ಕೆಡೆದ ರವಿಜನ ಕುಂಭಕರ್ಣನು ಹಿಡಿದು ಕಂಕುಳೊಳವುಚಿ 
ಕೊಂಡನು (ಕಾಶಿರಾ. ೨೫-೨೫). ೨. ಅಡಗಿಸಿಕೊಳ್ಳು : ಈ ಹುಡುಗನು 
ಯಾರೂ ಕಾಣದಂತೆ ಮೇಲುಗಡೆಯಿಂದಲೇ ಒಂದುಚಿಪ್ಪು ಹಣ್ಣನ್ನು 
ತೆಗೆದು ಅವುಚಿಕೊಂಡನು (ನೀತಿಚಿಂ. ೫-೨೫) ; ಅವಳು ಬಲದೋಳಿನಿಂದ 
ತನ್ನ ಹೊಟ್ಟಿಗೊಂದು ಕೊ ಳಳಿಯನ್ನು ಬಲವಾಗಿ ಅವಚಿಕೊಂಡಿದ್ದಳು 
(ಪುನರು. ೨೭೫). 

[ದೇ॥ ತಮಿ. ಅಮರ್ತ್ಸು; ತುಳು. ಅಮರ್‌ ; ತೆಲು. ಅಮರಿಚು, 
ಅಮೆರಿಂಚು, ಆಮರ್ಚು,] 


5 


10 


40 


45 


[| 
| 
| 


೩೩೯ 


ಅನುರ್ದುಂಬ 


ಅಮರ್ತ್ಯ (ನಾ). ದೇವತೆ: ನಾಗಾರಿಕೇತು ಕಾಳಿಯನಾಗಂಗೇಗಿದ 
ನಮರ್ತರೀಕ್ಷಿಸೆ ನಭದೊಳ್‌ (ಜಗನಿ. ೩-೮೬). [ಸೆಂ.] 
ಅಮರ್ತ್ಮಚಿತ್ರಕ (ನಾ). ದೇವತೆಗಳ ಚಿತ್ರಕಾರ; ದೇವಶಿಲ್ಪಿ: 
ಮಯ ಮಾಂಡವ್ಯ ವಿಶ್ವಕರ್ಮರೆಂಬಮರ್ತ್ನ್ಯಚಿತ್ರಕರ್‌ ಬರೆದ ಚಿತ್ರಂಗ 
ಳೊಳಂ (ಚಂದ್ರಪು. ೧೫-೭೦ ವ). [ಅಮರ್ತ್ಯ + ಚಿತ್ರಕ] 
ಅನುರ್ತ್ಯದೀಪ್ತಿ (ನಾ). ದೈವೀತೇಜಸ್ಸು : ನಿಕುಂಭಿಲಾಯಾಗಮಂ 
ರಚಿಸಿದನತೀಂದ್ರಿಯಪಥದೊಳನ್ನತತ್ವಕೆ ಅತೀತಮಿರ್ಪುನ್ನತಾಮರ್ತ 
[ರ್ತೃ3 ದೀಪ್ತಿಯ ಭುವರ್‌ಲೋಕದಲಿ (ಶ್ರೀ ರಾಮಾ. ೭೧೮-೨೫೫). 
[ಅಮರ್ತ್ಯ * ದೀಪ್ತಿ) 
ಅಮರ್ತ್ಯನಾಯಕ (ನಾ). ದೇವತೆಗಳ ಒಡೆಯ ; ಇಂದ್ರ : ಅಮರ್ತ್ಯ 
ನಾಯಕಕೃತ ಸ್ವರ್ಗಾವತಾರೋತ್ಸವಂ (ಪುಪ್ಪಪು. ೯-೧೧೩). 
[ಅಮರ್ತ್ಯ * ನಾಯಕ] 
ಅಮರ್ತ್ಯಭುವನ (ನಾ). ದೇವಲೋಕ; ಸ್ವರ್ಗ: *ಸ್ವರ್‌, ಸ್ವರ್ಗ 
ಅಮರ್ತ್ಯಭುವನಂ , 2 ಒರ ಪ ೧೧ ದೇವಲೋಕದ ಪೆಸರ್‌? 
(ಹಲಾಯು. ೨-೩). [ಅಮರ್ತ್ಯ + ಭುವನ] 
ಅಮರ್ತ್ಯಮಾರ್ಗ (ನಾ). ದೇವತೆಗಳ ಮಾರ್ಗ; ಆಕಾಶ: 
ಒರ್ಮೆಯೆ ಚಂದ್ರಮಂಡಲಾಂತರಡೊಳೊರ್ವನಂದು ಫೊಟಮಟ್ಟಲತಂದ 
ನಮರ್ತ್ಶಮಾರ್ಗದಿಂ (ಕಾದಂಪೂ. ೯೩೬). [ಅಮರ್ತ್ಯ * ಮಾರ್ಗ] 
ಅಮರ್ಶ್ಯಾಧ್ರ (ನಾ). ಎ ಅಮರ್ತ್ಯಮಾರ್ಗ : ಬಿಳ್ನತ್ತಮರ್ತ್ಮಾಧ್ವದಿಂ 
ಘನದಿವ್ಕಾಸ್ತ್ರ ನಿಕಾಯಂ (ವಿಷ್ಣುಪು. ೩-೧೭೯). 
[ಅಮರ್ತ್ಯ + ಅಧ್ವ] 
ಅಮರ್ದು, ಅಮದು, ಅಮಟ್ಟು, ಅಮುದು (ನಾ). ೧. ಅಮೃತ; 
ಸುಧೆ; ಪೀಯೂಷ: ಅಮರ್ದಿನ ದೋರೆಯಂತೆ ನುಡಿಯಿಂಪಮರ್ದಂ 
ತಳಿದಂತೆ ಸೋಂಕಿನಿಂಪಮರ್ದಿನ ಪೂರದಂತೆ ಪದೆದಿಂಪು (ಆದಿಪು. 
೧೨-೨೮) ; ತಿರುಳ ಮಿಂಚಿಂದೊಪ್ಪಮಿಟ್ಟಂತಿರುಜ್ವಲಿಪಾಸ್ಕಂ ಪೊಸಮುತ್ತ 
ನಾಯ್ಡಮರ್ದಿನೊಳ್ತೊಯ್ದಂತೆ ನೇರ್ಪಟ್ಟ ನಿರ್ಮಲ ದಂತಚ್ಛವಿ (ಅನಂಪು, 
೨-೧೪) ; ಬಳಸಿದೋಲಗದೊಳಗೆ ಅನುರ್ದಿನ ಸರಿ ಸುರಿದುದೆನೆ ರಾಗರಸ 
ಪೊಂಪುಳಿವಡೆದುದು (ಸಾಳ್ವಭಾ. ೨೦-೨೮) ; ಕಿವಿಗಮರ್ದಾಗೆ ನಲ್ನುಡಿ 
ಯೊಡಂಬಡೆ , . . ಕೃತಿವೇಟ್ಟುದು (ಶಬಶಂ. ೧-೧೦). ೨. ಕ್ಷೀರ; 
ಹಾಲು. "ಅಮರ್ದುಗಡಲು' ಪರಾ. ಅಮದು : ೧. ತನಗಮರತ್ವ 
ವಿರಲಮದೇಕೆ (ನಿಭಾಗ. ಆ-೨೧-೧೮). ಅಮ್ಮು : ೧. ಅಮಲ್ಲಂ 
ಚನ್ನನಮಂ ಚಂದ್ರಮಯೂಖಮನೊಂದು ಮಾಡಿ ಮಾಡಿದನವನಂ 
ಕಮಲಭವಂ (ಎಇ. ೫11, ೨೮೧-೧೭೬ ; 1077). ಅಮುದು : ೧. 
ಆರತಿಯ ಕರ್ಪೂರ ಅಡಳೆ ಅಮುದು ಮುಂತಾದ ಉಪಚಾರಗಳು ನಂಮ 
ಸೇವೆಯಾಗಿ (ಸೌಇಇ. 10-11, ೪೬೨-೫; 1467). ೩. ದೇವರಿಗಿಡುವ 
ನೈವೇದ್ಯ: ಅರ್ಧಪರಪಮುದು ಕಟಿಯಮದು ಚುರುಳಮದು ಸಹ 
ವರ್ಷ ೧ಕೆ ಸಲುವುದು ಗ ೭೬ ವರಹ (ಎಕ. ೫1೪, ಶ್ರೀರಂಗ. ೯೫-೨ ; 
1535). [ ಸಂ. ಅಮೃತ] 
ಅಮರ್ದುಂಡ (ನಾ). ಅಮೃತವನ್ನು ಊಟ ಮಾಡಿದವನು; 
ದೇವತೆ. 
ಅಮರ್ದುಂಡರೊಡೆಯ - ಇಂದ್ರ : ಅಮರ್ದುಂಡರೊಡೆಯ ನಿನ್ನಂ 
ಕುಜಕಿತಾಂ ತಪಮಾಚರಿಸಿದುದುಮಿಲ್ಲಂ (ಅದ್ಭುತ. ೬-೮). 
[ಅಮರ್ದು * ಉಣ್‌ + -೪,] 
ಅಮರ್ದುಂಬ (ನಾ). - ಅಮರ್ದುಂಡ : ಬಿದಿಯಮರ್ದುಂಬರೆಜಕಿಯ 
ದೆಸೆಯಾಣ್ಮರೆಲರ್ವಟ್ಟೆ ಗರು (ಭಾವಚಿಂ. ೯-೪೬). 
[ಅಮರ್ದು #೬ ಉಣ್‌ + -೮] 


ಅಮರ್ಜುಳಳೆ ೩೪೦ ಅಮರ್ದುವಳ್ಳಿ 


ಅಮರ್ದುಕೆಳೆ (ನಾ). - ಅಮೃ ತಾಂಶು ೧. "ಅಮರ್ದುಕಳೆವೆಳಗ' | | ಅನುರ್ದುಣಿ (ನಾ). - ಅಮರ್ದುಂಡ : ಉಣಿಪುತ್ಮಯಕ್ಕೆ - ಅಮ 
ಪರಾ. [ಅಮರ್ದು + ಕಳ್ಳೆ] ರ್ದುಣಿ, ಕಳ್ಳುಣಿ (ಶಮದ. ೨೦೨ ಪ್ರಯೋ); ಒಳ್ಗಬ್ಬಿ ಗರೀ ವಿವಿಧ 
ಅಮರ್ದುಕೆಳೆವೆಳೆಗ (ನಾ). ಅಮೃತಕಿರಣ; ಚಂದ್ರ: “ಅಮರ್ದು ರಸಾಮೃತಮಂ ಸಲೆ ಸವಿದಮರ್ದುಣಿಯಂತೆ ಸುಖಿಸುತಿರ್ಕೆ (ರಸರ. 
ಕಳೆವೆಳಗನೆನೆ ಚಾರುಚಂದ್ರಂ * Ws ೧೦). | 
[ಅಮರ್ದುಕಳೆ + ಚೆಳಗ್ಳು + -9,] i 
ಅಮರ್ದುಕೆಯ್‌ (ನಾ). ಅಮೃತದ ಕಿರಣ: ಪೆಣ್ಣೊಸೊರ್ಗುಮ 


೧-೭). [ಆಮರ್ದು + -ಉಣಿ] 


ಅಮರ್ದುಣಿಯೆ ಆಯ (ನಾ). ಜೇವತೆಗಳ ಒಡೆಯ ; ಇಂದ್ರ: 
ಸೊಲೆ ರ್ವಿಣ್ಣಿನಾಣ್ಮನಮರ್ದುಣಿಯೆಜಕಿಯನುಂ. . . ಮೊದಲಾದ ಸಗ್ಗಿಗ್ಕದೆ 


1 5 


ಮರ್ದುಕೆಯ್‌ EEN (ಮನ್ಮವಿ. ೩-೩). | ಸಾಲ್ವಿಡಿದು ನಿಂದು (ಭಾವಚಿಂ. ೧-೩೦), [ಅಮರ್ದುಣಿ+ ಎಣಕಿಯ] 
[ಅಮರ್ದು + ಕೆಯ್‌,] ಅಮರ್ದುಣಿನಗೆಯ (ನಾ). ದೇವತೆಗಳ ಶತ್ರು; ರಾಕ್ಷಸ: 
ಅಮರ್ದುಗ (ನಾ). ಅಮೃತವನ್ನು ಕೊಡುವವನು: ಗುರುತರ “ ಅಮರ್ದುಣಿವಗೆಯರೆಂದು ರಕ್ಕಸರು (ಕಬ್ಬಿಕ್ಕೆ. ೫೫). 
ಶಿವಧ್ಯಾನಿ ಮುದ್ದುನಗೆಗಳ ದಾನಿ ಅಲರ್ಗಣ್ಣಳಮರ್ದುಗಂ ತೊದಳ್ನು |10 [ಅಮರ್ದುಣಿ * ಪಗೆ + -ಆ್ಯ] 


ಡಿಯ ತವಕಿಗಂ (ಬಸರ. ೧-೧೪೯). [ಅಮರ್ದು + -ಗೃ] 


ಅಮರ್ದುಣಿಸ (ನಾ). ಅಮೃತವನ್ನು ಆಹಾರವಾಗಿ ಉಳ್ಳವನು; 
ಅಮರ್ದುಗಡಲು (ನಾ). ಕ್ಷೀರಸಮುದ್ರ ; ಹಾಲ್ಲಡಲು: ನಿಗಮ | 


ದೇವತೆ: ಅಮರ್ದುಣಿಸರೆಜಕಿದೊಡವರ ಪಸ ನುಸುಳೆ ಕರುಣಿಸುವ 
ವೆಂಬಮರ್ದುಗಡಲಿಗೆ ತಾವರೆ ಯ ಪಗೆಯ ... ತಾಳ್ವಿ ದನೊಸಗೆಯ ಮಲಸಿಸಸಿದಲೆಯ ಕುಡುಗೆ ಮತಿಯಿಸುವುಸಿರನಸವಸಡೊಳು ( ಉದ್ಭದೇ. 
(ಉದ್ಭದೇ. ೬-೪). [ಅಮರ್ದು * ಕಡಲು (ಆ ಕಡಲ್‌] ೬-೨). [ಅಮರ್ದು +೬ ಉಣಿಸ್ಯು + -ಅ್ಯ) 
ಅಮರ್ಮಗದಿರ (ನಾ). ೨ ಅಮೃ ತಕಿರಣ: “ಇಂಗದಿರನಮರ್ದುಗ |15! ಅಮರ್ದುಣಿಸಿ (ನಾ). = ಅಮರ್ಜುಣೆಸ: “ ಅಮರ್ದುಣಿಸಿಗಳುಣ್ಣ 
ದಿರಂ ತಿಂಗಳ್‌» (ಚತುನಿ. ೧೮). [ಅಮರ್ದು * ಕದಿರ್‌ + -ಆ,] ದರೆನೆ ದೇನಮ್ರುತಕಮರ್ದುನಾಮಮಿವಕ್ಕುಂ ” (ಕವಿಕಂ. ೩೨). 
ಅಮರ್ದುಗಯ್ಯ "ಅಮರ್ದುಗೆಯ್ಯ? ನೋ. [ಅಮರ್ದುಣಿಸು * -ಇ] 
ಅಮರ್ದುಗಳೆಸ (ನಾ). ಅಮೃತಕಲಶ; ಅಮೃತದ ಪಾತ್ರೆ: ಒರ್ಮೆ| | ಅಮರ್ದುಣಿಸಿಗ (ನಾ). - ಅಮರ್ದುಣಿಸ (8). 
ಪರಿಕಿಸುವುದೆಂದಮುರ್ದುಗಳಸಗಳ ಸಲಗಯ್ಯೊಳಾಂತುದ್ದಕ್ಕೆತ್ತಿ ಭೂಮೀ | | [ಅಮರ್ಜುಣಿಸು + - ಇಗ] 
ಸುರರ್ಗೀವನುವೊ (ಪದ್ಮರಾ. ೮-೩೩). [ಅಮರ್ದು * ಕಳಸ] [30 ಅಮರ್ಮುಣೆಸು (ನಾ). - ಅಮರ್ದುಗೂಳ್‌`: ರತಿಯೂದುವ 
ಅನುರ್ದ್ಮುಗಜಕ (ಕ್ರಿ). ಅಮೃತವನ್ನು ಸುರಿಸು: ವಳಯದ ನೂಪುರ, | ಕಂಬುಗಳೋ ಎಂಬಂದದಿ ಕೇಳ್ವರ ಕಿವಿಗಮರ್ದುಣಿಸಾಗಿ ಇಂಬುವಡೆದ 
ದುಲಿ ಭೂವಳಯದ ಸಟ 10, ೧೦-೪೮); ಮೂಜು | |. ಶೋಭನಮಂ ಪಾಡುವ ಬಿಂಬಾಧರೆಯರ (ಜಯಕಾ. ೮-೨೮). 
ಲೋಕಕ್ಕಮರ್ದುಗಜಕಿವ ಚಂದಿರಮೊಗದಿನೊಸ್ಟಿರ್ದಳು (ಭಾವಚಿಂ. | [ಅಮರ್ದು * ಉಣಿಸ್ಕು] 
೩-೩೮). [ಅಮರ್ದು + ಕಣಿ] | ಅಮರು (ನಾ). ಅಮೃ ತದಂತಹೆ ಮಾತು; ಅಮೃತ 
ಅಮರ್ದುಗಾಲುವೆ (ನಾ). ಅಮೃತದ ಕಾಲುವೆ : ಅಮರ್ದುಗಾಲುಪೆ 551 ನೀನೀಗಳ್‌ SR ಸರಿಪಾಟಯಾದೈ ನು ನ 
ಯಂತೆ ರಸವಾಳಿ ರಸದ ಪೆರ್ಬೊನಲಂತೆ (ರೇವಣ. ೧೩-೩೯). | ಸ ಪರಸಿದಂ (ಅದ್ಭುತ. ೨೮-೯). ಆಡ + ನುಡ್ಡಿ] 
| 
| 


[ಅಮರ್ದು + ಕಾಲುವೆ] ಅಮರ್ದುಮರ್ದು (ನಾ). ಅಮೃತದಂತಹ ಔಷಧ: ಅಳಲ್ಲಿ 
ಅಮುರ್ದುಗೂಳ್‌ (ನಾ). ಅಮೃತಾನ್ನ; ಅಮೃತದ ಆಹಾರ: 


ಸಂತೈಕೆಯಂ ತರಲೆಳಸಿದನು ತನ್ನ ಬ ರ್ಮಡಿಸಿದಳ್ಳಿ ರೆಯ ಅಮರ್ದು. 
ಕಂತುಹರಂ ಸುರರ್ಗಧಿಕನೆಂದೆರ್ದೆಯೊಳ್‌ ಸಲೆ ತಾಳ್ವರುಣ್ಣುದೇ ಸಂತತ ಮರ್ದ್ದಿಂದೆ (ಶ್ರೀರಾಮಾ. WE [ಅಮರ್ದು * ಮರ್ದು] 
ಸಾರಮಪ್ಪಮರ್ದುಗೂಳ್‌ (ವೃಷನಿ, ೩೭-೮೮). 


| ಅಮುರ್ಮುವಳೆ (ನಾ). ಅಮೃ ತದ ಮಳೆ; ಅಮೃತವರ್ಷ: ಶಶಿ ಧರೆ 

[ಅಮರ್ದು * ಕೂಳ್‌ (ಆ ಕೂಟ್‌)] ಗಮರ್ದುವಳೆಗಜಕಿವನೋ (ವೂ. ೯-೨೦). 
ಅಮರ್ದುಗೆಯ್ಯ, ಅಮರ್ದುಗಯ್ಯ, ಅಮರ್ಮುಗೈಯ (ನಾ).| | [ಅಮರ್ದು + ಮಳೆ (ಆ ಮಲ್‌)] 
ಅಮೃತಕಿರಣ; ಚಂದ್ರ: ಮೊಗಮಿಟ್ಟೂದಲೈಳಸುಗುಮಗದಗ್ರದ ಸ್ವಾ ಅಮರದಬಳ್ಳಿ, ಅಮರದವಲ್ಲಿ, ಅಮರದವಳ್ಳಿ, 
ಕರಡಿಯಮರ್ಜುಗೆಯ್ಯನ ಪುತ್ತಂ(ಶಬಶಂ.೨-೩೪); ಕಾವಂಗೆ ಅಮರ್ದು ಅಮರದುಬಳ್ಳಿ , ಅಮರದುನಳ್ಳಿ (ನಾ). ಅಮೃ ತವಳ್ಳಿ ; ಕೋಡೆ 
ಗೆಯ್ಯಂಗೆ ಸುಗಿದು ಗಟ್‌ಗೆಗಟಿಗೆಯುಂ ಯುಗಮೆನೆ (ರಾಮಾಶ್ಚ. |35, ಬಸಳೆ ಫಟ ಅಮೃತಲತಾ ಅಮರ್ದುವಳ್ಳಿ (ಇಸ. ೪); ಅಮರ್ದು 
೪೯-೧೧)- ಅಮರ್ದುಗಯ್ಯೆ : ಅನುರ್ದುಗಯ್ಯ ನೇಸರ್ಗಾಲಿಗಳು ; ವಳ್ಳಿಗೆ ಬಾಟಕ(ಗಯ್‌ ಸೊಪ್ಪು . . . ವಿಷಾಪಹಾರಕಂ (ಲೋಕೋಪ. 
ನಡುಗಿ ಬೀಳೆ ತೇರ್‌ ಕೆಜೆವುದೆ೦ದು (ಭಾವಚಿಂ. ನ ಅಮರ್ದು ೮-೨೬) ; ಸುಂಟಿಯುಮಮರ್ದುವಳ್ಳಿಯಂಂ ಪುಸ್ಕರ ಮೂಲಮುಂ ಬರಿ 
ಗಯ್ಯನಂ . . . ಏಳಿಸಿತು ಸುದತಿಯಾ ಮಿಜುಮಿನುಪ ವದನ (ಉದ್ಭದೇ. | ವದನೆಯುಂ ಜ್ವರದ ಕೇಡು (ಧರ್ಮಾಮೃ. ೯-೧೦೮) ; ಬೆರೆಸಮರ್ದು 
೨-೫೫). ಅಮರ್ಮುಗೈಯ: *ಶಂಗದಿರೆನಮರ್ದುಗೈಯಂ... . ವಳ್ಳಿಯೊಳಗೀಶ್ವರಿಯಂ ಕಾಳ್ಪೆಸಜನೀ ಕಷಾಯಂ ಕೆಡಿಕುಂ ಜ್ವರಮಂ 
ಚೆಂದಿರಂ” (ಕಚ್ಬಿಕೈ. ೧೧); “ಅಮರ್ದುಗೈಯಂ ಚಂದ್ರನ ಪೆಸರ್‌? ;40|  (ಕಲ್ಯಾಕ. ೩-೨೮). ಅಮರೆದಬಳ್ಳಿ : “ವತ್ಸಾದನಿ ಛಿಂನರುಹಗುಳೂಚಿ 
(ಕಶಸಾ. ೨-೨೩). "ಅಮರ್ಮುಗದಿರ' ಪರಾ. ತಂದ್ರಿಕಾ ಅಮೃತ ಜೀವಂತಿಕಾ ಸೋಮವಲ್ಲಿ ವಿಶಲ್ಕ ಮಧುಪರ್ಣಿ 

[ಅಮರ್ದು + ಕೆಯ್ಕ್‌ * -ಆ] -ಈ ೯ ಅಮರದ ಬಳ್ಳಿ” (ನಾಚರಾ. ೧೦೯). ಅಮರದನವಲ್ಲಿ (ಔಷಧಿ. 
ಅಮರ್ದುಗೈಯ "ಅಮುರ್ದುಗೆಯ್ಯ' ನೋ. ort). ಅಮರದವಳ್ಳಿ : ವತ್ಸಾದನಿ - ಅಮರದವಳ್ಳಿ (ಬಾಹಟೀ. 
ಅಮರ್ದುಗೊರಲ್‌ (ನಾ). ಅಮೃತವನ್ನುಳ್ಳ ಕೊರಳು: ಅಮರ್ದು | ೨೨-೬೦). ಅಮರದುಬಳ್ಳಿ (ಔಷಧಿ. ೧೯). ಅಮರದುವಳ್ಳಿ : 

ಗೊರಲೀಸರಂ ಮೆಯ್ಕ ಮರ್ದ ಮರಲ್ವಿಲ್ಲನಿಲಿಿತವಿಲಿ ತಣ್ಣ ದಿರೆಂ. . - ಚಿಕ 48 *ಗುಳೂಚೀ, ಅಮರದುವಳ್ಳಿ ನ (ಔಷಧಿ. ೫೯). 

ದೇವೇಂಡ್ರಂ (ಅಪ್ರತಿ. ೪೩-೧೯). [ಅಮರ್ದು + ಕೊರಲ್‌] | (ಸೆಂ. ಅಮೃತವಲ್ಲೀ) 


ಅಮರ್ಮನವೆಣ್‌ ೪ಗಿ ಅಮಲಾಂಶುಗಣಕ 
ಅಮರ್ದುನೆಣ್‌ (ನಾ). ಮೋಕ್ಷಸ್ತಿ ಮುಕ್ಕ್ಯಂಗನೆ: “ ಪರಾ. ೪. ಗ್ರಾಮದ ಆದಾಯವಲ್ಲಿ ಪಾಲುಗಾರಿ 
ಮೋಕ್ಷಸ್ತ್ರೀಯಮರ್ದುವೆಸ್ನೆಂದಕ್ಕುಂ » (ಕವಿಕಂ. ೧೯೧) ; ಕೆಯ ಹಕ್ಕು (8). ೫. ಭೂಕಂದಾಯದ ಶೇಖರಣೆ; ವಸೂಲಿ (8). 


ವೆಣ್ಣೆಂದು ಮೋಕ್ಸಾಂಗನೆಗೆ ಪೆಸರ್‌ » (ಕಬ್ಬಿ ಕೈ. ೬೯). 
[ಅಮರ್ದು * ಪೆಣ್‌] 
ಅಮರ್ದುನೆಣ್ಣಿನಿಯ (ನಾ). ಮೋಕ್ಷಸ್ತ್ರೀಯ ಪತಿ; ಈಶ್ವರ: 
“ಅಮರ್ದುವೆಣ್ಣಿನಿಯನೀಶ್ವರಂಗೆ ಪೆಸರ್‌ ೨ (ಕಶರ. ೪-೧). 
[ಅಮರ್ದುವೆಣ್‌ + ಇನಿಯ] 
ಅನುರ್ದುವೆಣ್ಣೋಪ (ನಾ). ೨ ಅಮರ್ದುವೆಣ್ಣಿನಿಯ: “ ಎಣ್ಮಯ್ಯಂ 
- ಅಮರ್ದುವೆಣ್ಣೋಪಂ ... ಐಮೊಗಂ- ಈ ೩೩ ಈಶ್ವರಂಗೆ 
ಪೆಸರ್‌  (ಕಶಸಾ. ೧-೧). [ಅಮರ್ದುವೆಣ್‌ + ಓಪ] 
ಅಮರ್ದುಸೋನೆ (ನಾ). - ಅಮರ್ದುವಳೆ: ನೀನುಸುರುವ ಸತ್ರ 
ಸಂಗಮಮರ್ದಿನ ಸೋನೆಯೊಲಿದೆ ಕೇಳ್ವರಿಗೆ (ಜೀವಂಸಾಂ. ೨-೨). 
[ಅಮರ್ದು * ಸೋನೆ] 
ಅಮರ್ಯ (ನಾ). [ಜೈನ] ಎ ಅವಮೋದರ್ಯ : ಚಾಂದ್ರಾಯಣ 
ದೊಳತಂದ್ರಮಮರ್ಯದೊಳೊಂದಿಯಾಚಾಮ್ಲವರ್ಧನದಿ (ಅನ ಂಚ. 
೧೯-೯೮). [< ಸಂ. ಅವಮೋದರ್ಯ,] 
ಅಮರ್ಯಾದೆ (ನಾ). ೧. ಮೇರೆ ಇಲ್ಲದಿರುವುದು. ೨. ಮರ್ಯಾದೆ 
ಇಲ್ಲದಿರುವುದು. [ಆ ಸಂ. ಅಮರ್ಯಾದಾ] 
ಅಮರ್ಷ (ನಾ). ೧. ಸಹನೆಯಿಲ್ಲದಿರುವುದು : ಎನಗೆ ನಿಗ್ರಹವ ಸಿಡಿ 
ಲಿಂಗೇಜನೀಶ್ವರನ ಮನಕಮರ್ಷ [ಪಾಠಾಂ. ಕೆ ಶಿಶಿಲ, ಕೆಶೀಲ] ವನಿತ್ತು 
(ಹದ್ದರಾ. ೭-೪೩). ೨. ಕೋಪ; ರೋಷ. ೩. ಹೊಟ್ಟಿಕಿಚ್ಚು; 
ಅಸೂಯೆ. ೪. [ಕಾವ್ಯಮಾ] ಮೂವತ್ತುಮೂರು ಸಂಚಾರಿ 
ಭಾವಗಳಲ್ಲಿ ಒಂದು: ಪ್ರತೀಕಾರವನ್ನು ಮಾಡಬೇಕೆಂಬ ಇಚ್ಛೆ ಅಮರ್ಷ 
(ಭಾರಮೀ. ೩೪೭). ೫, ನಿಶ್ಚಯ. [ಸಂ.] 
ಅಮರ್ಷಣ(ನಾ).೧.ಸೈರಣೆಯಿಲ್ಲದವನು; ಕೋಪಿಷ್ಠ. ೨. ಕೋಪ; 
ಸಿಟ್ಟು; ಮುನಿಸು: ಮಹಾಶ್ವೇತೆ[ಯಿಂ ಸ್ವಯಂವೃತ] ನಾದನಪ್ಪು ದಜಕಿ 
ನಪಗತಾಮರ್ಷಣನಾಗಿ ಪುಂಡರೀಕನ ಶರೀರಮಂ ಕಿಡದಂತು ತಂದು 
(ಕಾದಂಉ. ೬೧೪). [ಸಂ.] 
ಅಮರ್ಷಿ (ನಾ). ಅಮರ್ಷವನ್ನುಳ್ಳವನು : ಅಮರ್ಸಿ ತಾಂ ಕ್ಲಾತ್ರ 
ತೇಜಕೆ ಭಂಗಬರ್ಪಂದದಿಂದೆಂದುಂ ನಡೆವನಲ್ತು (ಶ್ರೀರಾಮಾ. 


೭೦೭-೨೨೭) ; [ಸಂ. ಅಮರ್ಷಿನ್‌] 
ಅಮಲ್‌,, ಅಮಲ್ಕು, ಆಮಲೆ (ನಾ). ೧. ಮದ್ಯಪಾನ] 
ದಿಂದುಂಬಾಗುವ ಬುದ್ಧಿವಿಕಾರ ; ಮತ್ತು. ೨. ಒಂದು ಬಗೆಯ! 


ಮಾದಕ ಪದಾರ್ಥ: ಹುರಿದ ಹೊಸ ಭಂಗಿ ಹದಗೆಯ್ದ ಪಿನಿಕೂಟ 


ದೊಳ್‌ ಬೆರೆದಮಲ್‌ ಜಾಯಿಕಾಯ್‌ ಪತ್ರೆ ಕಸಕೆಸೆಯೆಂಬ ತರತರ 35] 


ದೊಳೆಸೆವ ಲಹರಿಗಳುಂ (ಚಿಬಪು. ೪೭-೪೫). ಅಮಲ್ಲು : ೧. ಅದನ್ನು 
ತಿಂದರೆ ಸರ್ಪಿನ ವಿಷದಂತೆ ಅಮಲಾಗುತ್ತದೆ ನಿದ್ರೆ ಹತ್ತುತ್ತದೆ (ಕೃಷಿಪ್ರ. 
೧೯೭) ; ಮದ್ಯದ ಅಮಲಿನಲ್ಲಿ ಅವನು ಅಸಂಬದ್ಧವಾಗಿ ಮಾತನಾಡುತ್ತಿ 
ದನು (ರೂಢಿ). ೨. ಅಮಲು ಭಂಗಿ ಮದ್ದು ಉಮ್ಮತ್ತ ಮೊದಲಾದ 
ಭ್ರಮಗೊಳಿಪ ವಸ್ತು ವನಿತ್ತು (ಬಿಜ್ಜ ರಾ. ೨-೫೬). ಅಮಲು : 
೧. (ಸ್ಯಾಂಡರ್‌). ಆನುಲೆ ೧. “ಸೊಕ್ಕು ? (ಜಾನಕೋ. ೧೬). 
[+ ಹಂ. ಅರ, ಪಾರ. ಮರಾ. ಅಮಲ್‌. / ತುಳು. ಅಮಲ್‌] 
ಅಮಲ್‌, ಅಮಲ್ಯ, 
೧. ಕೆಲಸ ; ವ್ಯವಹಾರ. ೨. ಆಳ್ವಿಕೆ; ಆಡಳಿತ; ಮೇಲ್ವಿಚಾರಣೆ : 
ಬ್ಬ ಗ್ರಾಮನೌಕರನ ಮೇಲೆ ತ ನಜಿಸುವ. ತತ್ತ 
ಸ ನಡೆಸಿ (ಗ್ರಾಮಾಕ. ೮೯). ೩. ಹುದ್ದೆ; ಪದವಿ; ಅಧಿಕಾರ. 


ಅಮಲ್ಯು, ಅಮಿಲ್‌, ಅಮಾಲ (ನಾ). 
| 


ಅಮಲ: ೨. (8). ಅಮಲು: ೨. ಹೈದರನು ರಾಜ್ಯಕ್ಕೆ ವೊಡಿಯ 
ನಾದ ಬಳಿಕ ಸುತ್ತುಮುತ್ತಲಿನ ಟು ಮೇಲೆ Wks ಕೂಡ್ರಿಸಿ 
ಪೇಶವನ ಸಿರಾ ಸೀಮೆಯನ್ನು ತಕ್ಕೊಂಡು (ಕಭಾಗೆ. ೩೫೮) ; ಮೊದಲು 
ಈ ಕೊಡಗಿನ ಸಂಸ್ಥಾನದ ಕರಣೀಕನಾಗಿ ಇದ್ದ ಸುಬ್ಬರಸಖ್ಯುಗೆ ಕೊಡ 
ಗಿನ ಶೀಮೆ ಅಮಲು ಕೊಟ್ಟು (ರಾಜೇಂದ್ರ. ೧೬). ಅಮಿಲ್‌ : 
೩. "ಅಮಿಲ್ದಾರ' ಪರಾ. ಅಮಾಲ: ೬. ಅಧಿಕಾರಿ: ಅಮಾಲನ 
ರಜಾ ತಲಬಿನಲ್ಲಿ ಯಿದ್ದುಕೊಂಡು ಸರಕಾರದ ಆಹಂಮದಿ ದವಲತ್ತಿಗೆ 
(ಎಕ. 1x, ದೊಡ್ಡ ಬ. ೧೨-೨ ; 1785); ಆ ತಾಲ್ಕು ಅಮಾಲಗೆ ಚಿರಂಜೀವಿ 
ಸಹಸ್ರಾಯು ಸ್ಮ ರಾದ ಅಯ್ಕಾಜಿಯವರು ಸನ್ನದು ಬರೆದುಕೊಟ್ಟು 
(ಹುಟ್ಟಹ. ೩) ; ಅಮಿಾಲನು ವರಾತುಮಾಡಿದಾಗ ಹಣವನ್ನು ಕಟ್ಟಬೇಕು 
(ಕಭವಿ. ೨-೩೦೨). (-- ಅರ. ಹಿಂ. ಮರಾ. ಅಮಲ್‌] 
| ಅಮಲ್‌ ದೇವತೆ (ನಾ). ಒಂದು ದೇವತೆ: ಈಗ್ಲೂ ನವರಾತ್ರ್ಯ್ಯುತ್ಸವ 
ಕಾಲದಲ್ಲಿ ಆ ವಿಗ್ರಹಕ್ಕೆ ಪೂಜೆ ನಡೆಯುತ್ತದೆ. ಆದನ್ನು ಈಗ ಅಮಲ್‌ 
ದೇವತೆಯ ಪೂಜೆಯೆಂದು ಕರೆಯುತ್ತಾರೆ (ಒಡೆಕ. ೩೦). 
[ಅಮಲ್‌ ? * ದೇವತೆ] 
ಅಮಲ್ಯ್ಕ, ಅಮಳ್ಳ (ಗು). ೧. ಕೊಳೆಯಿಲ್ಲದ; ನಿರ್ಮಲವಾದ: 
ಪುಂಡರೀಕಾಹ್ವಯನಮಲತರಪ್ರೇಮದಿಂ (ಕಾದಂಉ. ೮೨೨) ; ಶ್ರೀಮ 
ದಮಲ ಗುಣನಿಧಿಗೆ ನಿತೃನಿಗೆ. .. ಆನೆರಗುವೆನು (ಹದಿಬ. ೧-೧). (ನಾ). 
೨. ಅಭ್ರಕ; ಕಾಗೆ ಬಂಗಾರ: ಅಬರಂಗ? (ಗಂಗಾಮ. ೧೩). 
೩. [ಛಂದ] ಒಂದು ವೈ ತ್ತದ ಹೆಸರು: ಇಂದುಯುಗಂಗಳ ಮುಂದಿಂ 
ದುಧರಂ ಬರೆ ತಾನೆಂ ಮಿದಳೆೇ ಪೆಸರ್‌ ಸೌಂದರಿ ಕೇಳಮಲಂ 
[ಪಾ ಠಾ ಂ. ೪೦) (ಛಂದೋಂಬು. ೨-೩೩). ಅಮಳ್ಳೆ : ೧. ಈ ಕೃತಿ 
ಗೊಡೆಯನಮಳ ವಿರೂಪಾಕ್ಷನು (ಹಚಕಾ. ೧-೧೫). [ಸಂ.] 
| ಅಮಲ್ಕ "ಅಮಲ್‌? ನೋ. 
ಅಮಲತೆ (ನಾ). ಶುದ್ಧವಾಗಿರುವುದು; ಚೊಕ್ಕವಾದ ಸ್ಥಿತಿ: 
ಮುಕುರಂಗಳಮಲತೆಯ ಹಂಗಿಸುವ ವದನಂಗಳು (ಬಸಪು. ೧೨೨೩೯). 
[< ಸಂ. ಅಮಲತಾ] 
30| ಅಮಲದಾರ "ಅಮಲ್ದಾರ? ನೋ. 
ಅಮಲಬಜಾವಣೆ, ಅಮಲುಬಜಾವಣೆ, ಅಮ್ಮಲಬಜಾವಣೆ 
(ನಾ). ತೀರ್ಪನ್ನೂ ಆಜೆ ಸ್ಲೆಯನ್ನೂ ಕಾರ್ಯಗತಮಾಡುವುಡ್ಕು 
—ಜಾರಿಗೆ ತರುವುದು: ಹುಕುಂ ಅಮಲಬಜಾವಣೆ ಮಾಡೋದು 
ನನಗೆ ಹತ್ಯು (ಹೊಸಂಸಾ. ೧೬೮). ಅಮಲುಬಜಾವಣೆ : ನಿರ್ಮಲೆ 
ಬಂದಂದಿನಿಂದ ಈ ಅಮಲುಬಜಾವಣೆ ಭರ್ತಿ ಬಂದಹಾಗೆ ಆಗಿದೆ 
(ಮೂರುದಾ. ೭೧). ಅಮ್ಮಲಬಜಾವಣೆ : ೧. ಕಾಯಿದೆ ಮಾಡುವುದು 
೨. ಅಮ್ಮಲಬಜಾವಣೆ (Executive). ೩. ನ್ಯಾಯ 
ತೀರಿಸುವುದು (1೬6101೩1. ಈ ಮೂರು ಕಾರ್ಯಗಳ ಅಧಿಕಾರವು ಈ 
ಮೆಂತ್ರಿಮಂಡಲದವರಿಗೆ ಇತ್ತು (ಇಂಗ್ಲಇ. ೧೮೪). 
[ ಅಮಲ್ಕ (ಆ ಅಮಲ್‌) + ಬಜಾವಣೆ) 
ಅಮಲಾಂಶು (ನಾ). ೧. ನಿರ್ಮಲವಾದ ಕಿರಣ; ಬಿಳಿಯ ಕಿರಣ. 
| "ಅಮಲಾಂಶುಗಆಕ? ಪರಾ. ೨. ಚಂದ್ರ. [ಅಮಲ್ಲ + ಅಂಶು] 
| ಅಮಲಾಂಶುಗಣಕೆ, ಅಮಳಾಂಶುಗಜಕೆ (ಕ್ರಿ). ಬಿಳಿಯ ಕಿರಣವನ್ನು 
| ಸೂಸು. ಅಮಳಾಂಶುಗಣಕೆ: ಅಳಿಯೆ ತಮಮಿಂದು ಚೆಂಗದಿರ್ಗಳ 


|| "ಅಮಲ್ದಾರ? 


15 


25 


(Legislative). 


40 


45 ನುಳಿದಮಳಾಂಶುಗಜಕಿವವೊಲ್‌ (ರಾಜಶೇ. ೬-೧೩೩). 


[ಅಮಲಾಂಶು* ಕಟಕಿ] 


ಅಮಲಾತ 


ಅಮಲಾತ (ನಾ). ಬಣ್ಣದ ಹೂ : 4ಅಮಲಾತಮಾವರ್ಣ ಪಲಾರಂ 
ಗಳೆನೆ ಬಣ್ಣವಾಗಿರ್ಪ ಪೂಗಳ್ಳೆ ನಾಮಂ” (ಮಂಗರಾ. ೩೭-೨೨). 
"ಅಮಲಾತಕ' ಪರಾ. [ಸಂ.] 
ಅಮಲಾತಕ (ನಾ). - ಅಮಲಾತ: “ವರ್ಣಪುಷ್ಪಂ, ಅಮಲಾತಕಂ 
[ಪಾಠಾಂ. ಅಮಲಾನಕೆಂ, ಅಮಿಲಾತಕಂ, ಅಮಿಲಾನಕಂ] - ಈ ೨ 
ಬಣ್ಣದ ಹೂ” (ಹಲಾಯು. ೩೫-೫೪]. [ಸಂ.] 
ಅಮಲಿ (ನಾ). ಒಂದು ಊರಿನ ಅಥವಾ ಮನೆತನದ ಹೆಸರು (?): 
ವಳ್ಳಿರ್ಗಾಮೆಯರ ದಾಸಡಿಯುಂ ಅಮಲಿಯರ ದೇವಡಿಯುಂ (ಎಕ. 
೪11, ಶಿಕಾರಿ. ೧೫೪-೭ ; 685), (3) 
ಅಮಲಿತೆ, ಅಮಳಿತ (ಗು). ೧. ಶುಚಿಮಾಡಿದ ; ಚೊಕ್ಕಟಗೊಳಿ 
ಸಿದ; ನಿರ್ಮಲವಾಗಿಸಿದ. ೨. ನಿರ್ಮಲವಾದ, ಶುದ್ಧವಾದ. 
ಅಮಳಿತ: ೨. ಸಾಕ್ಷಾತ್ರರಾತ್ಚರ ಸದಮಳಿತ ಶಿವಲಿಂಗಮಂ ತೋ 
ದಪೆನಿದೆ ಬನ್ನಿ (ಬಸಪು. ೫೧-೮೦). [ಸಂ.] 
ಅಮಲಿನ, ಅಮಳಿನ (ಗು). ೧. ಮಲಿನವಲ್ಲದ; ಕೊಳೆಯಾಗದ. 
೨. ದೋಷವಿಲ್ಲದ. ಅಮಳಿನ: ೧. ಅಮಳಿನ ಗುಣನೃತ್ತಿಗಳಿಂ ಸಮು 
ಪಸ್ಥಿತ ಸಕಳ ಜನಗತೋಟಚಿತೆಗುಣಮಂ ಸಮನಾಗಿಸುವರ್‌ (ಕವಿರಾ- 
೩-೧೪೨). ([ಸಂ.) 
ಅಮಲು "ಚಿಮಲ್ಕ್‌' ನೋ. 
ಅಮಲ್ಲು "ಅಮಲ್‌? ನೋ. 
ಅಮಲು (ನಾ). ೧. ತೀರ್ಪು ಅಥವಾ ಆಜ್ಞೆಯನ್ನು ಜಾರಿಮಾಡು 
ವುದು; ಕಾರ್ಯರೂಪಕ್ಕೆ ತರುವುದು : ಅವಕ್ಕೆ ಕಾಯದೆ ಗವರ್ನರ್‌ 
ಜನರಲ್‌ ಆಫ್‌ ಇಂಡಿಯಾ ಇವನ ಸಮ್ಮತಿ ಶಿಕ್ಕ ತರುವಾಯ ಅವುಗಳ 
ಅಮಲು ನಡೆಯುತ್ತದೆ (ಮುಂಬಯಿ. ೬-೧೧೯) ; ಉಗ್ರಕಾಯಿದೆಗಳು 
ಅಮಲಿನಲ್ಲಿ ಬಂದವು (ಇಂಗ್ಲಇ. ೧-೭೭) ; ಪಾರ್ವತಿಯ ನೆನಪಿಗಾಗಿ 
ಹಳ್ಳಿ ಯನಕೇ ಈ ಪದ್ಧತಿಯನ್ನು ಅಮಲಿನಲ್ಲಿ ತಂದುದಾಗಿತ್ತು (ಹಬ್ಬಿಬ. 
೭೯). ೨. ಜಾವ (?): ರಾತ್ರಿ ಆರು ತುಂಬಿ ಏಳನೆಯ ಅಮಲಾದದ್ದ 
ರಂದ ಸುತ್ತು ಮುತ್ತು ಶಾಂತತೆಯ ಸಾಮ್ರಾಜ್ಯವು ನೆಲೆಗೊಳ್ಳ ಬಹು 
ದಾಗಿತ್ತು (ಕುಮುದಿ. ೬೫). [€ ಅಮಲ್‌ ?) 
ಅಮಲುಗಾರ (ನಾ). ಮಾದಕ ಪದಾರ್ಥಗಳನ್ನು ಸೇವಿಸುವವನು. 
[ಅಮಲ್ಕು (ಆ ಅಮರ್ಚ್‌) * -ಗಾರ (ಆ - ಗಾಜ)) 
ಅಮಲುದಾರ "ಅಮಲ್ಲಾರ? ನೋ. 
ಅಮಲುಬಂದೋಟಬಸ್ತು (ನಾ). ಆಡಳಿತದ ಬಿಗಿ; ಅಧಿಕಾರದ 
ಭದ್ರತೆ: ಯಾವತ್ತು ಕರ್ಣಾಟಕ ದೇಶದಲ್ಲೆಲ್ಲಾ ಠಾಣ್ಯ ಹಾಕಿ ಅಮಲು 
ಬಂದೋಬಸ್ತು ಮಾಡಿದರೆ ಮಾನ ಉಳಿದೀತು (ಬಖೈರು. ೪). 
[ಅಮಲು (ಆ ಅಮಲ್‌) * ಬಂದೋಬಸ್ತು] 
ಅಮಲುಬಜಾವಣೆ "ಅಮಲಬಜಾವಣೆ' ನೋ. 
ಅಮಲೆ, ಅಮಳೆ (ನಾ). ೧. ಪರಿಶುದ್ಧಳು; ನಿರ್ಮಲಳು ; ದೋಷ 
ವಿಲ್ಲದವಳು. ೨. ಕಿರುನೆಲ್ಲಿ ಗಿಡ; “ ಲನೆಲ್ಲಿ ಗಿಡ” (ಅಮರ. ಟೀಕೆ). 
೩. ಲಕ್ಷ್ಮಿ. ಅಮಳೆ : ೩. "ಶ್ರೀಕಮಳೆಯಮಳೆ ರಮೆ ಸರಸಿಜಾಲಯೆ 
ಲೋಕಮಾತೆಯೆನಲು ಸಿರಿಗಕ್ಕು ನಾಮಂ? (ಮಂಗರಾ. ೬-೧೮). 
[< ಸಂ. ಅನುಲಾ) 
ಅಮಲೇರು (ಕ್ರಿ). ಮಾದಕತೆ ಉಂಟಾಗು ; ಬುದ್ಧಿವಿಕಾರವಾಗು : 
ಒಬ್ಬ ಬೇಡಿತಿಯೂ ಅವಳ ಐದು ಜನ ಮಕ್ಕಳೂ ಕಾಲಪ್ರೇರಣೆಯಿಂದ 
. . . ಕುಡಿದು, ಅಮಲೇರಿ, ಮೈ ಮೇಲೆ ಪ್ರಜ್ಞೆ ಯಿಲ್ಲದೆ ಅದೇ ಮನೆ 
ಯಲ್ಲಿಯೇ ಬಿದ್ದುಕೊಂಡಿದ್ದೆರು (ವಚಭಾ. ೩೪). 
[ಅಮಲ್‌ ೬ ಏರ್ಕು (ಆ ಏಜ್ಕು)] 


೬೪.೨ 


25 


45 


ಅಮವಾಸೆ 


| ಅಮಲ್ಹಾರಿ (ನಾ). ಅಧಿಕಾರದ ಚಲಾವಣೆ; ನ್ಯಾಯಸ್ಥಾ ನದಲ್ಲಿ 


ಆದ ತೀರ್ಮಾನವು ಕಾರ್ಯರೂಪಕ್ಕೆ ಬರುವಂತೆ ವ್ಯವಹರಿಸು 
ವುದು: "ಅಂಥಾ ಡಿಕ್ರಿಗಳು ಆಯಾ ಕೋರ್ಟನವರಿಂದಲೇ ಅಮಲ್‌ 
ಜಾರಿ ಮಾಡಲ್ಪಡತಕ್ಕದ್ದು? (ಗ್ರಾಮಾಕ. ೨೧). 
ಅಮಲ್ಜಾರಿ ತೆಗೆಯಿಸು - ನ್ಯಾಯಸ್ಥಾನದ ತೀರ್ಮಾನವನ್ನು 
ಕಾರ್ಯರೂಪಕ್ಕೆ ತರಲು ಲಿಖಿತಮೂಲಕವಾಗಿ ಅಪ್ಪಣೆಯನ್ನು 
ಪಡೆ: ಅವನಿಂದ ಸ್ಥಳ ಸ್ವಾಧೀನತೆಗೆ ಅಮಲ್ಹಾರಿ ತೆಗೆಯಿಸಿದರು (ಕರುಕ. 
೬೦). [ಅಮಲ್‌ + ಜಾರಿ] 
ಅಮಲ್ದಾರ, ಅಮಲದಾರ, ಅಮಲುದಾರ, ಅಮಿಲ್ದಾರ (ನಾ). 
ತಾಲ್ಲೂಕಿನಲ್ಲಿ ಭೂಕಂದಾಯವೇ ಮುಂತಾದ ತೆರಿಗೆಗಳನ್ನು 
ವಸೂಲು ಮಾಡಲು ನಿಯುಕ್ತನಾದ ಮುಖ್ಯಾಧಿಕಾರಿ; ಮಾಮಲೆ 
ದಾರ: ಗ್ರಾಮದ ಅಫಥೀಸರುಗಳು (ಪಟೇಲ್‌, ಶಾನುಭೋಗರು, 
ವಗೈರೇರು) ಅಮಲ್ಲಾರರೆ... ಹುಕುಂನಲ್ಲಿರತಕ್ಕೆದ್ದು (ಗ್ರಾಮಾ ಕ. 
೪); ಅವನಿಗೆ ಅಮಲ್ಲಾರನ ಮಾತಿನಿಂದ ಬಹಳೇ ಹರ್ಷವಾಗಿತ್ತು 
(ಬಂಗಾಹೆ. ೪೮). ಅಮಲದಾರ : ಸೋಸಲೆ ಅಮಲದಾರ ವೆಂಕಟ 
ರಮಣೈಯಗೆ (ಮೈ ಆರಿ. ೧೯೩೮, ೫೩-೧; 1805); ಮೈಸೂರು ತಾಲೋಕು 
ಅಮಲದಾರನಿಗೆ ಸಹಾ ನಂಮ ಆಳಿದ ಮಹಾಸ್ವಾಮಿಯವರ (ಎಕ. 111, 
ಮೈ ಸೂರು. ೧-೨೧; 1833) ; ಆ ಹುಕುಮು ಮುಟ್ಟದ ತಕ್ಷಣವೇ ಅಮಲ 
ದಾರರು ಅದರಂತೆ ಅಮಲು ನಡಿಸುತ್ತಾರೆ (ಮುಂಬಯಿ. ೬-೨೨೦). 
ಅಮಲುದಾರ : ಮಲ್ಲಿಪಟ್ಟಣಯಂಬಲ್ಲಿ ವಂದು ಕೋಟಿ ಕಟ್ಟ 
ಅಮಲುದಾರನ ಇರಿಸಿ (ರಾಜೇಂದ್ರ. ೧೦). ಅಮಿಲ್ಲಾರ (ಕೈಸ್‌ಗೆ. 
11, ೫೬೪). [ಅಮಲ + -ದಾರ್ಯ] 
ಅಮಲ್ಲಾರಗಿರಿ (ನಾ). ಅಮಲ್ಹಾರರ ಹುದ್ದೆ; ಮಾಮಲೆದಾರರ 
ಹುದ್ದೆ : ಕೃಷ್ಣರಾಯರಾದರೋ ಬೇಗ ಅಮಲ್ಹಾರಗಿರಿಗೆ ಏರಿ ಆನಂತರ 
ಅಸಿಸ್ಟೆಂಟ್‌ ಕಮಾಷನರ್‌ ಸಹ ಆದರು (ಮಹಾಗ. ೩). 
[ಅಮಲ್ಹಾರ * ಇಗಿರ್ವಿ) 
ಅಮವಾಲ್‌, ಅಮವಾಲು (ನಾ). ಉತ್ತರಾಧಿಕಾರಿಗಳು (ವಾರಸ 
ದಾರರು) ಯಾರೂ ಇಲ್ಲದ ವ್ಯಕ್ತಿಯು ಸಾಯುವುದರಿಂದ 
ಸರ್ಕಾರಕ್ಕೆ ಸೇರುವ ಆಸ್ತಿ; ಶಿವಾಜಮೆ ; ಬೇವಾರಸು ಎಸ್ವೀಟು. 
ಅಮವಾಲು. "ಅಮವಾಲುಜಿಂದಿಗೆ', "ಅಮವಾಲುದನ' ಪರಾ. 
[< ಅರೆ. ಮಾಲ್‌?) 
ಅಮವಾಲು "ಅಮವಾಲ್‌'? ನೋ. 
ಅಮವಾಲುಜಿಂದಿಗೆ (ನಾ). ಉತ್ತರಾಧಿಕಾರಿಗಳಲ್ಲದೆ (ವಾರಸು 
ದಾರರಿಲ್ಲದೆ) ಸಾಯುವವನಿಂದ ಸರ್ಕಾರಕ್ಕೆ ಸೇರುವ ಆಸ್ತಿ, -- 
ಸ್ವತ್ತು (ಕಿ). [ಅಮವಾಲು (ಆ ಅಮವಾಲ್‌) + ಜಿಂದಿಗೆ] 
ಅಮವಾಲುದನ (ನಾ). ವಾರಸುದಾರನಿಲ್ಲದೆ ಸರಕಾರಕ್ಕೆ ಸೇರುವ 
ದನಕರು. [ಅಮವಾಲು (ಆ ಅಮವಾಲ್‌) * ದನ] 
ಅಮವಾಸಿ "ಅಮವಾಸೆ? ನೋ. 
ಅಮವಾಸೆ, ಅಮವಾಸಿ, ಅಮಸೆ, ಅಮಾವಸೆ, ಅಮಾವಾಸಿ, 
ಅಮಾವಾಸೆ, ಅಮಾಸಿ, ಅಮಾಸೆ, ಅವಸಿ, ಅವಸೆ (ನಾ). - ಅಮಾ 
ವಾಸ್ಯೆ : ಅಷ್ಟ[ಶ್ವ]ಯುಜದಮವಾಸೆ ಆದಿತ್ಯವಾರ ಸೂರ್ಯಗ್ರಹಣ 
(ಇಆ. ೫11, ೨೫೬-೧೦; 971); ಅಮವಾಸೆಯಂದು ಲೋಕಂ ಹಿಮ 
ಕರನಂ ಕಾಣದನಿತಜಸಿಂ ಸಸಿಯಿಲ್ಲಾ (ಧರ್ಮಾಮೃ. ೫-೧೯೩) ; ಅಮವಾಸೆ 
ಕಳೆದು ಚಿತ್ಯಲೆಯ ತಳೆದು ಪೌರ್ಣಿಮೆಯ ಹಾದಿ ಹಿಡಿದೆ (ಹೃದಸ. 
೧೧-೮). ಅಮವಾಸಿ : ಮೈನೆರೆದೊಡೆ. . .ಧನರಹಿತೆ ದಾರಿದ್ರೆಯಮವಾಸಿ 
ಯಲ್ಲಿ ಕೇಳ್ತನಯ ವಾರದಲಕ್ಷಣಂಗಳಂ ಬಿತ್ತರಿಪೆ ( ವೀಕೈಪು.೪-೨೧-೧೪). 


ಮಸ 


ಅಮಸೆ : ಜೀ[ಚ್ಮೀ]ಸ್ಮಮಾಸದಮ[ಮಾ]ಸೆಯು ಮಾದಿತ್ಶವಾರ[ಮು] 
ಮಾಗೆ ಸಾರ್ಯಗ್ರಹಣ (ಇಆ. x11, ೨೧೯-೧೯ ; 814). ಅಮಾವಸೆ : 
ತಾರಗೆ ಭರಣಿಯೊಳಾ ಮೂಲದ ಕಡೆಯಮಾವಸೆಯ ದಿವಸದೊಳಂ 
ನಿರ್ಮೂಲಮಾಯ್ತು ಕೌರವವಂಶಂ (ಗದಾಯು.೯-೩೭). ಅಮಾವಾಸಿ: 
ಆಕ್ಕ ಸತ್ತರೆ ಅಮಾವಾಸಿ ನಿಲ್ಲೋದಿಲ್ಲ, ಅಣ್ಣ ಸತ್ತರೆ ಹುಣ್ಣಿಮೆ ನಿಲ್ಲೋದಿಲ್ಲ 
(ಗಾದೆ). ಅಮಾವಾಸೆ: *ಸ್ಪಷ್ಟಂ ಸೂರ್ಯೆಂದು ಸಮಾಶ್ಚಿಷ್ಟವಮಾ 
ವಾಸೆಯೆಂಬುದಕ್ಕು ೦೫ (ವಸ್ತು ಕೋ. ೧೬-೮); ಸ್ರಾವಣದಮಾವಾಸೆ 
ಸೋಮವಾರದಂದು (ಮೈಆರಿ. ೧೯೩೮, ೮೫-೩ ; 1085). ಅಮಾಸಿ : 
ಅಮಾಸಿಯಲ್ಲಿ ಕಳೆಗುಂದಿದ ಚಂದ್ರನು ಹುಣ್ಣಿಮೆಗೆ ಪೂರ್ಣನಾಗುವು 
ದಿಲ್ಲವೋ ? (ಮುಂಬಯಿ. ೨-೨೪) ; ಸ್ವತಂತ್ರ ವಿಚಾರವಂತನು ಬುದ್ಧಿಗೆ 
ಮುಸುಕಿದ ಅಮಾಸಿಯನ್ನು ತನ್ನ ಬುದ್ಧಿ ಮಂತ್ರದಿಂದ ಹುಣ್ಣಿಮೆಯಾಗಿ 
ಮಾಡುವನು (ವಿಚಾಮಂ. ೫೯). ಅಮಾಸೆ : “ಅಮಾವಾಸ್ಕಾ- ಅಮಾಸೆ, 
ಅವಸೆ ? (ಶಮದ. ೨೮೧ ಪ್ರಯೋ) ; ಚೈತ್ರ ಬಹುಳ ಅಮಾಸೆ ಸೋಮ 
ವಾರ (ಎಇ. 201, ೭-೪೨; 1260); -ಕೋಣುತಿರೆ ಬಿದಿಗೆಯಲಮಾಸೆಗೆ 
ಹಾಜುತಿರೆ ಕುಂದುತ್ತ ಪೆಚ್ಚುತ (ನಿ ಭಾಗ. ೧೧-೧೩-೪೪). ಅವಸಿ : 
“ ಅವಸಿಯಮಾವಾಸ್ಕೆ * (ಶಬ್ದಮಂ. ೨೦). ಅವಸೆ : “ಅಮಾವಾಸ್ಕಾ- 
ಅಮಾಸೆ, ಅವಸೆ? (ಶಮದ. ೨೮೧ ಪ್ರಯೋ); “ಅವಸೆಯುಮೆಂದು 
ಮದಕ್ಕುಮಮಾವಾಸ್ಕಂ? (ಕನಿಕಂ. ೧೧೮). 
[< ಸೆಂ. ಅಮಾನಸ್ಕಾ, ಅಮಾವಾಸ್ಕಾ. / ತುಳು. ಅಮಾಸೆ] 
ಅಮಸ (ನಾ). ಭಾಗ; ಅಂಶ: ನಂದಿಯಾಲರಾವಿಟ್ಟದುಪಡೆವೈಲಾಮು 
ಅಮಸ ಪಾಲುಂ ಇದಾನಲಕಿದೊನ್ನಾಳನ[(೪ಿ] ಪುದೊ (ಎಕ. ೪1, ಚಿಕ್ಕಮ. 
೫೦-೪ ; 480). [ಆ ಸಂ. ಅಂಶ] 
ಅಮಸಣಿ (ನಾ). ೧. ಅಸಹನೆ ; ಅಸಮಾಧಾನ. ೨. (ಕರಾ) ಗರ್ವ, 
ಜಂಬ: “ನನ್ನ ಸೂಜಿಗೆ ಬರುವುದಕ್ಕೆ ಇವರಿಗೆ ಅಮಸಣಿ” ಎಂದು 
ಕೂಗಾಡುತ್ತಾನೆ (ದೇವಹೆಂ. ೧೪೨). 
[+ ತುಳು. ಅಮಸಣಿ, ಅಮುಸಣಿ ಇ ಸೊಕ್ಕು, ಉದ್ಧಟತನ ಆ ಸೂ. 
ಅಮರ್ಷಣಾ] 
ಅಮಸುಯ (ನಾ). (9): ಸ್ವಸ್ತಿಶ್ರೀ ಶ್ರೀಪುರುಷರಾಜರ್‌ ಪ್ರಿಥಿವೀ 
ರಾಜ್ಯಂಕೆಯೆ . . . ಮಟವನೆಳ್ಳೂರಾಳಿಕೆಣಿ ಮನೆ ಒಡೆಒರ್‌ ಅಮಸುಯ 
ನಾಲ್ವದಿನ್ವರ್ಕ್ಯುಂ (ಎಕ. 21೪, ಯಳಂದೂ. ೧೪೯-೫; 750). [?) 
ಅಮಸೆ "ಅಮವಾಸೆ? ನೋ. 
ಅಮಸೋಲು "ಆಮಸೋಲು' ನೋ. 
ಅಮಳ್‌, ಅಮಳ್ಳ, ಅಮಳು, ಅವಳ್ಳ್‌, ಅವಳ, ಅವಳಿ (ನಾ). 
೧. ಅವಳಿಜವಳಿ; ಜೋಡಿ: 4 ಅಮಳ್‌ ಯಮಳಾಹ್ವಯಂ? 
(ಕರ್ಣಾನಿ. ೭೨) ; "ಜವಳಿ ಪೊಣರಮಳೆನ್ನಲ್‌ -.* ಯುಗಳ ಸಂಖ್ಯೆಯು” 
(ಕವಿಕಂ. ೩೭) ; ಬಳಿದುವು ತೋಳ್ಗಳೆಕ್ಕೆಯಿನಮಳ್‌ ಬಳೆನಂತಿರೆ 
(ಸಂ ಪಭಾ. ೨-೩೭) ; ವುಸನನಿಭರಂ ಶ್ರಾವಣಮಾಸದ ಪುಣ್ಣಿಮೆಯ 
ಪಗಲೊಳಮಳಂ ಪೆತ್ತಳ (ಪಂರಾಮಾ. ೧೬-೨). ಅಮಳ್ಗಳ್‌ 
(ಬಹುವ) : ಅಮಳ್ಗಳ್‌ ವಿನಯದೆ ವಿಕ್ರಮದಮಳ್ಗಳವರ್‌ ಮುಳಿಯೆ 
ಗಂಡರಿಲ್ಲ (ಗವಾಯು. ೩-೨೦). ೨. ಜತೆಗಾರ; ಒಡನಾಡಿ: ವಜ್ರಾಂ 
ಕಿತೆಂ ಪುಟ್ಟಿ ತಾಯ ತಂದೆಯ ಪರಮಾನಂದಮೆ ತನಗಮಳಾಗೆ ಬಳೆ 
ಯುತ್ತುಂ (ಶಾಂತಿಪು. ೭-೧೧೫ ವ). ಅಮಳ್ಗೆ : ೧. ಅನುನಯದಿಂ 
ದೆಜಗಿದಮಳರು ಮನಟ್ಕಆಿನೊಅಲ್ಲು ತೆಗೆದಪ್ಪಿ ಪರ [ಸೆ] (ಪಂಪಭಾ. 
೯-೩); ಒಂದು ಮುಹೂರ್ತದೊಳಮಳರನಮಳರಂ... ಪೆತ್ತು 
(ರಾಮಾಶ್ವ. ೧೫೦-೧೮). ಅಮಳು : ೧. "ಅಮಳುಮಕ್ಕಳು ಪರಾ. 
ಅವಳ್‌ : ೧. ಕೊಆಕ ಮೊದಲಾದುವರ್ಕೆ ಗಣೆವೊಂದು ತೆನೆಗಳೆರಡಾ 


ಹಿಳಪಿ 


5 


20 


25 


30 


ಅಮಳೆ 


ದಂದುಂ ಕುವಳಯ ಸರಸಿರುಹಂಗಳೊಳವಳ್ಳಳಾದಂದುಮಣಕಿಗೆ ತತ್ವ 
ಯಖಟವಂ (ಲೊ ಕೊ (ಪ. ೪-೫೬); ಗೋದಾಮಹೀಷೀಕರೇಣುತುರ 
ಗೋಷ್ಟ್ರಕುಲಕ್ಕವಳಾಗೆ ಪೊಂದುಗುಂತಾಮಣಜದಿಂಗಳಿಂಗೆ (ಲೋಕೋಪ. 
೪-೬೭). ಅವಳೆ: ೧. "ಅವಳಜವಳ' ಪರಾ. ಅವಳಿ: ೧. ಬೇಕು 
ತನಗೊಂದವಳಿಯೆಂದಳು ನೋಡಿ ಸುರಗಣವ (ಕುವ್ಯಾಆ. ಓರಿಇ. 
೧೫-೮೮). "ಅವಳಿಗಟ್ಟಗೆ ),"ಅವಳಿಗಿರಿ? ಪರಾ. 
ಅಮಳ್ಹೇವರ್‌ - ಅವಳಿ ಜವಳಿ ದೇವತೆಗಳು ; ಅಶ್ವಿನೀ ದೇವತೆ 
"ಗಳು: ಮುನ್ನಂ ಮುನ್ನಮಿದು ಬೋಟಕಿಯರ ಬೆಜ್ಜರ್ಗೆ ಇಂತಿದಮಳ್ನೇ 
ವರ್ಗೆ ಮೇಣಿದಶ್ವಿನೀಸುತರ್ಗೆಂದು ಕರೆಕರೆದೆಡೆಗೊ ಟ್ಟ ಬಲಿಯಂ 
(ರಾಮಾಶ್ವ. ೭೦-೧೨). ಅಮಳು ಮಕ್ಕಳು - ಅವಳಿ ಮಕ್ಕಳು : ಅರರ 
[ರೆ] ಭೇದಿಸ ಬಾರದಿವಕೊಳು ಪಿರಿಯಳಾರೆಂದಮಳುಮಕ್ಕಳು ನಿರುತ 
ಮೆನಗಿವರಮರ ಕನ್ಯಾರೂಪ ಸನ್ನಿಭರು (ಫಣಿಚ. ೨-೨). 
[< ಸೆ. ಯಮಲ] 
ಅಮಳ್ಳೆ "ಅಮಳ್‌' ನೋ. 
ಅಮಳ್ಳೆ "ಅಮಲ್ಯ' ನೋ. 
ಅಮಳೆಗುಟಿ (ನಾ). ಒಂದು ಜತೆ ಅಗುಳಿ : ಅಮಳಗುಲಕಿಯ ನಂದ್ಯಾ 
ವರ್ತದ ತೋರಣದೋರಣದ . . . ದೇಗುಲಂ ಕಣ್ಣೆಡ್ಡಮಾಗಿ ರಂಜಿಕುಂ 
(ರಾಮಾಶ್ವ. ೫೪-೨೫). [ಅಮಳ್‌ * ಅಗುಟ್‌ (ಆ ಅಗ್ಗಟಅಕಿ)] 
ಅಮಳೆಮಿಂಚು "ಅಮಳ್ಮಿಂಚು? ನೋ. 
ಅಮಳೆಸ್ವಾಂತ (ನಾ). ಪರಿಶುದ್ಧವಾದ ಮನಸ್ಸುಳ್ಳವನು; ನಿರ್ಮಲ 
ಚಿತ್ತ: ರಾಜನೀತಿನಿದಂ ವಿದ್ವದಮರ್ತೃರತ್ನ್ನನಮಳಸ್ವಾಂತಂ ee 
ಸಮದರ್ಶಿ (ರಾಜಶೇ. ೩-೨೨). [ಅಮಳ್ಳ (ಇ ಅಮಲ) * ಸ್ವಾಂತ] 
ಅಮಳಾಂಶುಗಣಕ್‌ "ಅಮಲಾಂಶುಗಆ್‌? ನೋ. 
ಅಮಳಾರೆ (ನಾ). ಕುದುರೆಯ ಜೀನಿಗೆ ಸೇರಿದ ಮರದ ಪಟ್ಟಿ 
(ಸ್ಯಾಂಡಲ್‌) [2] 
ಅನುಳಾವರ್ತವಿಮಾನ (ನಾ).[ಜೈನ] ಸ್ವರ್ಗದ ಒಂದು ವಿಮಾನದ 
ಹೆಸರು: ಅಮಳಾವರ್ತವಿಮಾನದೊಳು ದೇವನಾಗಿ ಪುಟ್ಟ (ಚಾವುಂಪ. 
೧೬೫). [ಸಂ. (ಅಮಳಾವರ್ತ + ವಿಮಾನ)] 
ಅಮಳಾಳೋಕ (ನಾ). ಚೊಳ್ಳವಾದ ನೋಟ; ಪರಿಶುದ್ಧವೂ 
ಪಾವನವೂ ಆದ ದೃಷ್ಟಿ, ಕಟಾಕ್ಷ: ವಿಶ್ವೋರ್ಜಿತ ಶಾಸ್ತ್ರಗರ್ಭ 
ಮಮಳಾಳೋಕಂ ದಯಾಗರ್ಭಮೆಂಬೀ ವಿಖ್ಯಾತಿ (ಚಂದ್ರಪು. ೧-೨೪). 
[ ಅಮಳ್ಳ ( - ಅಮಲೃ) * ಆಲೋಕ] 
ಅಮಳಿತ "ಅಮಲಿತ' ನೋ. 


| ಅನುಳಿಧುಮಳಿ (ನಾ). ಗಡಿಬಿಡಿ; ಗಲಾಟಿ (?): ಒಟ್ಟನಲ್ಲಿ ಆ 


35 


45 


ಸ್ಟೇಷನ್‌ ಅಮಳಿಧುಮಳಿ ಎದ್ದಿತ್ತು ರಾಘು ಪೆಂಗನಂತೆ ನಾಲ್ಕಾರು ಕಡೆ 
ಗಳಿಗೂ ಕಣ್ಣುಹೊರಳಿಸುತ್ತ ಹೊರಬಂದನು (ಮೂಲಾನ. ೨೧೧). [?] 
ಅಮಳಿನ "ಅಮಲಿನ? ನೋ. 
ಅಮಳಿನಚರಿತ (ನಾ). ಪರಿಶು ದ್ಧ ವಾದ ನಡೆಯುಳ್ಳವನು ಕ 
ಕಾನೂರ್ಗಣ ಮುನಿಪತಿ .. . ತಪೋಂಬುನಿಧಿ ಭುವನಾನತಪದ ಕನಕ 
ಕಮಳನಮಳಿನಚರಿತಂ (ಶಾಂತಿಪು. ೧-೧೭). 
[ಅಮಳಿನ (- ಅಮಲಿನ) + ಚರಿತ] 
ಅಮಳು "ಅಮಳ್‌? ನೋ. 
ಅಮಳುದೊಗಲು (ನಾ). ೧. ಸುಕ್ಕುಬಿದ್ದ ಚರ್ಮ. ೨. ಹದ 
ಮಾಡಿದ ಚರ್ಮ (ಸ್ಕಾಂಡರ್‌). 
[ಅಮಳು (ಆ ಅಮಳ್‌) * ತೊಗಲು (ಆ ತೊಗಲ್‌)] 
ಅಮಳೆ 'ಅಮಲೆ' ನೋ. 


ಅಮಳೇಸ್ವರ 


ಅಮಳೇಸ್ವರ (ನಾ). ಒಂದು ದೇವತಾಮೂರ್ತಿಯ ಹೆಸರು: 
ಕಲಿಯ್ಯಣ್ಣ [ತು]ಜುಗೊಳ್ತಾನು ಕಾದಿತ್ತಮಳೇಸ್ವರ ಭಕ್ತಂ ಅಣ್ಣನ 
ದಣ್ಣ ಕೆಳಗೆಯ್ದ ಕುಪ್ಪಂ ಮಣಲಿಯುಳ್‌ ಅಯಳ ಬೆಜೆಮಣ್ಣು (ಮೈಲರಿ. 
೧೯೪೬, ೧೫-೧೮ ; 897). (ಸೆಂ. (ಅಮಲಾ * ಈಶ್ವರ)] 
ಅಮಳ್ಳೆ ಕೈ (ನಾ). [ವೀಶೈ] - ಅಮಳೋಕ್ಯ ೧: ಕಕ್ಷದಲಿ ವಿಧಿಯು 
ಭರಿಸಿಹನು ಕರಪೀಠದೊಳು ಪಕ್ಷಿವಾಹನನು ಪಿಡಿದಿಹನು ... ಸವಾಶಿನಂ 
ಧರಿಸಿಕೊಂಡಿಪ್ಪನಮಳ್ಳಿ ಕೃದಲ್ಲಿ (ಪ್ರೌಢರಾ. ೪-೩). ೨. ಬಾಯಲ್ಲಿ 
(ದವಡೆಯಲ್ಲಿ) ಲಿಂಗವನ್ನು ಧರಿಸಿದವನು : ಲಿಂಗದಮಳ್ಳೆಕ್ಯರುಂ 
ಲಿಂಗಜೀವಾಹಿತರು ನೆನೆದು ಲಿಂಗವ ಬರಿಸಿಯೆ ಲಿಂಗಪೂಜೆಯ ಮಾಡಿ 
(ಲಶಿಚಿಂ. ೩೧-೨೪). ([ಸಂ.7] 
ಅಮಳೋಕ್ಯ (ನಾ). ೧. [ನೀಫ್ಸಿ] ಲಿಂಗವನ್ನು ಧರಿಸುವ ಆರು 
ಸ್ಥಳಗಳಲ್ಲಿ ಒಂದಾದ ಬಾಯಿ: ಕಂಕುಳಿಂಬುದು ಕವುಚಿನ ತವರು 
ಮನೆ... ಅಮಳೋಕ್ಕವೆಂಬುದು ಬಾಯ ಬಗದಳ (ಅವಚಂ. ೪೭೪); 
ಅಮಳೋಕೃದಲ್ಲಿ ಲಿಂಗವ ಧರಿಸಿದ ಮತ್ತೆ ತುತ್ತಿನ ನಿಶ್ಚಯವ ಬಿಟ್ಟರ 
ಬೇಕು (ಮೋಳಿಮಾ. ೫೨೨). ೨. ಬಾಯಲ್ಲಿ ಲಿಂಗವನ್ನಿಟ್ಟುಕೊಂಡ 
ಸ್ಥಿತಿ : ಸುರುಚಿರದ ಶೀಲವಂತಯ್ಯ ಗಳ ಅರಮನೆಗೆ ಚರಮೂರ್ತಿಯಮ 
ಳೋಕ್ಕದಿಂ ಬಂದು ಲಿಂಗಮಂ ಕರಕೆ ತಾರೆನೆ (ಗುರುಚಾ. ೮-೯೨), 
ಅಮಳೋಕೃಮಾಡು - ಲಿಂಗವನ್ನು ಬಾಯಲ್ಲಿರಿಸಿಕೊ ಳ್ಳು; 
ಆಸ್ಚಾದಿಸು : ಮರಣವಹ ಕಾಲದೊಳೆಗಮಳೋಕ್ಯ ಮಾಡಿದಡೆ ಪರಮ 
ನಿಧಿಯೆನ್ನ ಹೃದಯಾಂತರದಿ ಲಿಂಗವಹ (ಲಶಿಚಿಂ. ೪೨-೧೬). [ಸಂ. ?) 
ಅಮುಳ್ಳೆಂಬ (ನಾ). ಕಂಬಗಳ ಜತೆ; ಜೋಡಿಕಂಬ : ಭೂಭುವನ 
ಮಂದಿರಮಂ ಧರಿಸಿರ್ದ ಪೊನ್ನಮಳ್ಳಂಬಮಿದೆಂಬಿನಂ ಸೊಗಯಿಕುಂ 
ನೆಗಲ್ಗಲ್ಲಿಯ ಮಂದರದ್ವಯಂ (ಧರ್ಮನಾ. ೫-೧೦). 
[ಅಮಳ್‌ + ಕಂಬ] 
ಅಮಳ್ಳದ (ನಾ). ಎರಡು ರೆಕ್ಕೆಗಳುಳ್ಳ ಕದ; ಜೋಡಿಕದ; ತಾರು 
ಗದ:. ಕುಂಕುಮರಸದೊಳಳ್ಲಿದ ಕುಮುದಮುಕುಳದ ಮೊಳೆಗಳಂ 
ತೊಡರ್ಚಿ ಮಾಡಿದ ಮೃಣಾಳನಾಳದಮಳ್ಗೆ (ಪಾಕಾಂ. ಒಳ್ಳ]ದಂಗಳಿಂ 
ರಂಜಿಸಿ (ರಾಜಕೇ. ೧೦-೩೧ ವ). [ಅಮಳ್‌ + ಕದ] 
ಅಮಳ್ಳೊಡೆ (ನಾ). ಕೊಡೆಗಳ ಜತೆ ; ಜೋಡಿ ಕೊಡೆ: ಉದರಾರ್ಭ 
ಕಂಗೆ ಮೇಲೆತ್ತಿದೆ ಕುಚಯುಗಮೆಂಬ ಪೊನ್ನಮಳ್ಳೊಡೆಯಂ ತಾಳಿದ 
ನೀಲದಂಡಮೆಂಬಂದದೆ ಸೊಗಯಿಪ ಬಾಸೆಗೆ (ಕಾದಂಪೂ. ೪೦೪). 
[ಅಮಳ್‌ + ಕೊಡೆ] 
ಅಮಳ್ವಂತ್ರ (ನಾ). ಯಂತ್ರಗಳ ಜತೆ; ಜೋಡಿಯಂತ್ರ : ಬೆಮರ್‌ 
ಫೊಣ್ಮೆ ನಾಣ್ಸೂಸೆ ಕಾಮಂ ಚಲದಿಂ ಕೆಯ್ಮಿಕ್ಕಮಳ್ವಂತ್ರಮೆನೆ ಕೆಡವಿ 
ದಂತಿರ್ವರುಂ ಮೂರ್ಛಿವೋದರ್‌ (ಸೂಕ್ತಿಸು. ೧೪-೭೬) ; ಳಾಂತಕ್ಕೆ ಎ 
. « « ಅಮಳ್ಚಂತ್ರ (ಶಮದ. ೪೩. ಪ್ರಯೋ). 
[ಅಮರ್‌ + ಜಂತ್ರೆ) 
ಅನುಳ್ಳೆಲೆ (ನಾ). ತಲೆಗಳ ಜತೆ; ಜೋಡಿತಲೆ: ಗಜ ಕೆನ್ನೆಯುರಿವ 
ಕೇಸುರಿಮೆಯ್ಯ ಕೆಂಬಣ್ಣ ಕಜಸಗೆಂಡಮೊಗಮಮಳ್ನಲೆಯ ತೆಜನಾಗಲಾ 
ಭೀರುಂಡನೆಂಟಿಡಿಗನುಜಕಿ ಸುಡುವಗ್ನಿಯಂತಾಯ್ತು (ಶ್ರೀಪಾಲ. ೬-೩೧). 
[ಅನುಳ್‌ + ತಲೆ] 
ಅಮಳ್ನಲೆಯ (ನಾ). ೧. ಎರಡು ತಲೆಯುಳ್ಳಿವನು ; ಅಗ್ಲಿ: “ಅಮ 
ಳ್ಹಲೆಯನಗ್ಗಿಯು . . . ಹಗ್ಗಿ ಕಿರ್ಚೆಲರ್ಗೆಳೆಯೆಂ 5 (ಕವಿಕಂ. ೩೪); 
“ಮರಗೊಳಂ... ಅನುಳ್ಹಲೆಯಂ ಆಗ್ಗಿ ಮಿಸುನಿಮೊಗಂ... -ಈ ೧೩ 
ಅಗ್ನಿ? (ಶಬ್ದಸಾ. ೩-೩೩). ೨, ಗಂಡಭೇರುಂಡ. "ಅಮಳ್ವಲೆವಕ್ಕಿ? 
ಸರಾ. [ಅಮಳ್ಜಲೆ * -೪] 


೩೪೪ 


ಅಮಲಳ್ವಡಿಗೀಅ 


ಅಮಳ್ನಲೆನಕ್ಕಿ (ನಾ). ಎರಡು ತಲೆಯ ಹಕ್ಕಿ; ಗಂಡಭೇರುಂಡ : 
ಆ ಅಮಳ ಲೆವಕ್ಕಿಯೆಂದು ಭೇರುಂಡಂ? (ಕಶಸಾ. ೬-೮೪); “ಬಿಡದ 


| 
| ಎ 
| ಮಳ್ಳಲೆನಕ್ಕಿಯುಮೆಂದೊಡೆ ಭೀರುಂಡಕ್ಕೆ” (ಕವಿಕಂ. ೬೦); ರವಿಯು 
|, ದಯದೊಳಮಳ್ಜಲೆವಕ್ಕಿಯೆಯ್ತಂದು . .. ನಡೆದುದಾಗಸಕೆ (ಶ್ರೀಪಾಲ. 
81 [ ಅಮಲ್ನಲೆ * ಪಕ್ಕಿ] 
| ಅಮಳ್ನಾವರೆ (ನಾ). ತಾವರೆ ಹೂಗಳ ಜತೆ: ಅಮಳ್ವಾವರೆಯಂತೆ 
| ತೋರ್ಕೆಯುರ್ಬಟ್‌ಯದೆ ತಳ್ತ ಪೆರ್ಮೊಲೆಗಳೊಳ್‌ (ಕಾವ್ಯಸಾ. ೬೧೧ 
|. ಶೂದ್ರಕ). [ಅಮಳ್‌ + ತಾವರೆ] 
| ಅನುಳ್ಗೆರೆ (ನಾ). ಅಲೆಗಳ ಜತೆ; ಜೋಡಿಯಾಗಿ ಬರುವ ತೆರೆ : 
10 ಅಲರ್ಗೊಳದಮಳ್ಳಿರೆಯೆಡೆಯೊಳಗರಸಂಚಿಯ ಮಜ... ರಾಜಿಸು 
ವಂದದಿಂ (ಜಯಕಾ. ೨-೬೨). [ಅಮಳ್‌ * ತೆರ್ಕೆ) 
ಅಮಳ್ಳೊಂಗಲ್‌ (ನಾ). ಗೊಂಚಲುಗಳ ಜತೆ; ಜೋಡಿ 
ಗೊಂಚಲು : ಅಮಳ್ದೊಂಗಲ್‌ (ಶಮದ. ೪೩ ಪ್ರಯೋ). 
[ಅಮಳ್‌ + ತೊಂಗಲ್‌] 
5| ಅಮಳ್ನೋಳ್‌ (ನಾ). ಎರಡು ತೋಳುಗಳು; ತೋಳುಗಳ ಜೋಡಿ: 
ತನ್ನೆ ತನೂಜೆ ಸುಲೊ  ಚನೆಯಾ ಅನುರಾಗದಿನಮಳ್ಹೋಂಳಿಂದೆತ್ತಲು 
(ಜಯಕಾ. ೩-೨೧). [ಅಮಳ್‌ * ತೋಳ್‌] 
ಅಮಳ್ಳುಟ್ಟು (ನಾ). ಅವಳಿಮಕ್ಕಳ ಜನನ; ಅವಳಿಯಾಗಿ ಹುಟ್ಟುವ 
ಮಕ್ಕಳು: ಕನಕಾದಿಗಳೀಕ್ಷಿಸೆ ಚಂದ್ರನನಳಿಯೊಳ್‌ ನಿಂದನಂ ಧರಾಧಿಪನ 
ಮಳ್ಬುಟ್ಟನ (ಪಾಕಾಂ. ಟ್ಟುನರಂ] ತಂದೆ ವಿನಯನಿಧಿ.. . 
(ಜಾತತಿ. ೨೦-೮). [ಅಮಳ್‌ * ಪುಟ್ಟು) 
ಅಮಳ್ಳೆರಳು (ನಾ). ಒಂದು ಬೆರಳಲ್ಲಿ ಕವಲಾಗಿ ಒಡೆದಿರುವ 
ಇನ್ನೊಂದು ಬೆರಳು: ಆ ಮಗು ಹುಟ್ಟಿದಾಗಲೇ ಅದರ ಹೆಬ್ಬೆರಳು 
ಅಮಳ್ಬೆರಳಾಗಿತ್ತು (ರೂಢಿ). [ಅಮಳ್‌ + ಬೆರಳು (ಆ ಬೆರಲ್‌)] 
ಅಮಳ್ಳಿಂಚು, ಅಮಳಮಿಂಚು (ನಾ). ಮಿಂಚುಗಳ ಜೋಡಿ: ಇದು 
ಬಾನಿಂ ಬರ್ಪ ಪೊಮ್ಮೂೊಂಬೊಣರ ತೆಜನಿದಲ್ತೊಂ[ದಮಳ್ಳಿಂ]ಚು[ಪಾಠಾಂ. 
ಲ್ಲೊಂದು ಮೇಣ್ಮಿಂಚು] ಮಿಂಚಲ್ಲದಿವರ್ಚಂದ್ರಾರ್ಕರೇನೀ ಯುಗಳ 
ಮಿಟಕಿವ ಚಂದ್ರಾರ್ಕರೇ (ಅರ್ಧ ನೇ. ೨-೫೮). ಅಮಳಮಿಂಚು : 
ಮುಗಿಲಿಂದಿಳಿವ ತಾರೆ ಗಳೆರಡೊ ತಳ್ತಮಳಮಿಂಚುಗಳೊ ಚಂದ್ರ 
ಸೂರ್ಯರೊ ಜವಳಿಖಚರರೊ (ಸಾಳ್ವಛಾ. ೪-೪೭). 
[ಅಮಳ್‌ + ಮಿಂಚ್ಯು) 
ಅಮಳ್ಳೈಕ್ಕಿ (ನಾ). ಗಂಡು ಹೆಣ್ಣು ಅಗಲದೆ ಹಗಲೆಲ್ಲಾ ಜತೆ 
ಯಾಗಿಯೇ ಇರುವ ಹಕ್ಕಿ; ಚಕ್ರವಾಕ ಪಕ್ಷಿ: “ಅಮಳ್ವಕ್ಕಿಯೆನಲ್‌ 
ಕೋಕದೊಳಂ ” (ಕರ್ಣಾನಿ. ೧೫) ; “ ಅಮಳ್ವಕ್ಕಿಯುಮೆನುತಿರದೆಣಿಸಲ್‌ 
ಬಿಸಿಲ್ವಕ್ಕಿ ಚಕ್ರವಾಕಮೆನಿಕ್ಳುಂ > (ಕನಿಕಂ, ೬೫); ಕಮಳಾಕರದಮ 
ಳ್ವಕ್ಕಿಗಳ ಮನೋರಥಮಲರೆ (ಗಿರಿಕ. ೫-೯); ಸರೋವರದೊಳೊಲ್ಲ 
ಮರ್ದಿರ್ಪಮಳ್ವಕ್ಕಿ ಗಳೆಂದೆನೆ ( ಉದ್ಭಟ. ೬-೯೬). [ಅಮಳ್‌ + ಪಳ್ಳಿ] 
ಅನುಳ್ವ ಟ್ಟೈಯ (ನಾ). ಜೋಡಿ ಕಲಾಬತ್ತು ಪಟ್ಟಿಗಳು (?): ಭೂ 
ಕಾಂತೆಯುಟ್ಟಿರ್ದಮಳ್ವಟ್ಟಿಯದ ಪಟ್ಟಿ ಸೀರೆಯ ಪಾಂಗಿನಿಂ ಸಂತತೆಂ ಪರಿ 
ವೇಷ್ಟಿಸಿರ್ದ ಸಪ್ತಾಬ್ಲಿಗಳ್‌ (ನಂದಿಮಾ. ೨-೩). [ಅಮಳ್‌ + ಪಟ್ಟಿಯ] 
ಅಮಳ್ವೆಡಿ (ನಾ). - ಅಮಳ್ಗದ: ಬಿಗಿದ ಬಜ್ಜರಮುಂಡಿಗೆ ದಾಡೆಯ 
ಮಳ್ವಡಿ ನೆಗೆದುದುಯೆನೆ (ಶ್ರೀಪಾಲ. ೧-೭೦). [ಅಮಳ್‌ + ಪಡ್ಗಿ] 
ಅಮಳ್ಛಡಿಗೀಲು (ಕ್ರಿ). ಜೋಡಿ ಕದಗಳನ್ನು ಮುಚ್ಚು : ಸುರಗಿಗಟ್ಟು 
ವರಂತೆ ಅಮಳ್ವಡಿಗೀಜುವರಂತೆ ಕಾವಡಿಗಾಜನಂತೆ ಪಲ್ಲಂ ಸುಲಿವರಂತೆ 
ಮುನ್ನಿನ ದರ್ಶನಮುಂ ನಿಶ್ಶಂಕೆಯುಮೆಂಬೆರಡುಮಂ ಲೇಸಂ ಮಾಡು 
ವುದು (ಧರ್ಮಾಮೃ. ೨-೪). [ಅಮಳ್ವಡಿ 4 ಕೀಜು] 


೭-೭೦). 


ಅಕ್ಕುಂ 


30 


35 


40 


45 


ಅಮಳ್ವಾಸು ೩೪೫ ಅಮಾನಿತ 


ಅಮಳ್ಳಾಸು (ನಾ). ಹಾಸಿಗೆಗಳ ಜತೆ; ಜೋಡಿ ಹಾಸಿಗೆ: ಶ್ರೀಪ್ರಭ ಯಿಲ್ಲದವನು: ನಮ್ಮೊಳಾದುದು ನಯೋಪಾಯಂ ವ್ಯವಹಾರಸಮಾನನು 
ವಿಮಾನದೊಳಮಳ್ವಾಸಿನ ಪೊರೆಯೊಳ್‌ ಪುಟ್ಟ (ಪೂರ್ವಪು. ೧೮); ಮಮಾನನುಮ ಲ್ಲದಿರ್ಪನೀಗಳಿಲ್ಲಿಗೇ ವಿಧೇಯಂ ಮಾಟ್ಬುದೆಂದು 
ಆಲ್ಲಿಯುಪಪಾದ ಭವನದಮಳ್ವಾಸಿನೆಡೆಯೊಳ್‌ ಸಹಜಯಾೌವನರುಂ... (ಶಾಂತಿಪು. ೨-೩೫ ನ). [ಸಂ.] 


ಆಗಿ ಪುಟ್ಟುವಮರರ್ಗೆ (ಚಂದ್ರಪು. ೩-೩೨ ವ). [ಅಮ್‌ + ಪಾಸ್ಕು] ಅಮಾನತು "ಅಮಾನತ್ತು? ನೋ. 
ಅನುಳ್ಟೆ ಜೆ (ನಾ). ಒಂದು ಜತೆ ಹೆದ್ಕೆ —ಬಿಲ್ಲಿನ ಹಗ್ಗ: ಸುರಿವ| 5| ಅಮಾನತ್ತು, ಅಮಾನತು (ನಾ). ೧. ಜಮಾಖರ್ಚುಗಳ ಲೆಕ್ಕಕ್ಕೆ 
ಕಣ್ಣೀರ ಧಾರೆಗಳು ಕರಮೆಸೆದುವು ಕಾಮನೇಜ್‌ಸಿ ಸಿಡಿದಿರ್ದ ಪರಲ್ವಿಲ್ಲ ಸೇರಿಸದೆ ಹಾಗೆಯೇ ಇಟ್ಟಿರುವ ವಸ್ತು ; ಬಳಸದೆ ಭದ್ರವಾಗಿಡುವ 


ಅಮಳ್ವೆದೆಯಂತೆ (ಶ್ರೀಪಾಲ. ೯-೩೧). [ಅಮಳ್‌ * ಪೆದ್ಮೆ] | ವಸ್ತು ; ನ್ಯಾಸ: ಅಯ್ಯಾ ಶೆಟ್ಟ ಈ ಗಂಟು ಅಮಾನತ್ತಾಗಿ ನಿನ್ನಲ್ಲಿಟ್ಟು 
ಅಮಳ್ಳೆಸರ್‌ (ನಾ). ಅವಳಿಹೆಸರು; ಯಾವಾಗಲೂ ಜತೆ ಕೊಂಡಿರು (ಕಥಾಮ ೨. ೭೧). ೨. (ಕೆಲಸಕ್ಕೆ ಸೇರಿಸಿಕೊಳ್ಳದೆ, 
ಯಾಗಿಯೇ ಹೇಳುವ ಎರಡು ಹೆಸರು: ಆಗಳಾ ಪಾಂಡುರಾಜನಾ ಸಂಪೂರ್ಣವಾಗಿ ತೆಗೆದುಹಾಕದೆ) ಅನಿಶ್ಚಯ ಸ್ಥಿತಿಯಲ್ಲಿ ತಾತ್ಕಾ 
ಕೂಸುಗಳ್ಳೆ ಜಾತಕರ್ಮಮಂ ಮುನಿಗಳಿಂ ಬಳೆಯಿಸಿ ನಕುಲ ಸಹದೇವ |19| ಲಿಕವಾಗಿ ತಡೆಹಿಡಿದಿರುವುದು: ಮೊದಲು ಅವನನ್ನು ಕೆಲಸದಿಂದ 
ರೆಂದವರ್ಗಮಳ್ವೆಸರನಿಟ್ಟು (ಸಂಪಭಾ. ೨-೩ ವ); ಅಮಳ್ಗಳಿನರೆಂಬಿನಂ ಅಮಾನತ್ತು ಮಾಡಿ, ಆಸ್ತಿಪಾಸ್ತಿಗಳ ರುಜುವಾತು ಹೊರಡಿಸಬೇಕು 
ತಮಗಮಳ್ವೆಸರಮರ್ದೆಸೆಯೆ (ಪಂರಾಮಾ, ೩-೧೪೪). (ಗೊಂಡಾರ. ೧೫೪) ; ಆಯಾ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ... 
[ಅಮಳ್‌ + ಫೆಸ್‌] ಕರೆದುಕೊಂಡು ಹೋದರು (ಮಾಮರಾ. ೧೯೩). ೩. ಅನಿಶ್ವಯಸ್ಸಿತಿ : 
ಅಮಳ್ಳೆಯು (ಕ್ರಿ). ಅವಳಿ ಮಕ್ಕಳನ್ನು ಪಡೆ, ಹೆಡೆ. ಮಾತೆಲ್ಲಾ ಅಮಾನತ್ತಿನಲ್ಲಿರುವುದು ಅಪಾರ್ಥಕ್ಕೆ ಕಾರಣ (ಚಂದತೋ. 


ಅಮಳ್ಳೆತ್ತರ್‌ - ಅವಳಿ ಮಕ್ಕಳನ್ನು ಹೆತ್ತವರು, ಪಡೆದವರು: |15| ೧೨೨). ೪. ನಂಬಿಕೆ (?). ಅಮಾನತು: ೫. ಪರೀಕ್ಷೆ; ತನಿಖೆ: 
ಸಕ್ಕದಂ ಕನ್ನಡಮೆಂಬೆರಡುಂ ಕವಿತೆಯನಮಳ್ವೆತ್ತರಂತಿಕೊಡನಡಪಿದಂ ನಮ್ಮ ಕಷ್ಟ ಹೇಳತೀರದು ಸ್ವಾಮೀ, ಒಂದೊಂದು ವೇಳೆ ಅಧಿಕಾರಿಗಳು 

ಕುರುಳ್ಗಳ ಸವಣಂ (ಶಾಂತಿಪು ೧-೧೦); ವರಬಾಹ್ಯಾಂತರಮೆಂಬೆರಡುಂ ಬಂದು ಅಮಾನತು ಮಾಡಿದರೆ ಅಸಲೇ ಇಲ್ಲ (ದೇಶಧು. ೮೩). 

ತೆಜನಪ್ಪ ತಪಮನಟ್ಟ್ಯಜಕೊಳಮಳ್ವೆತ್ತರ ವೊೋೇಲೊಡನೆ ನಡಪಿದಳ [+ ಹಿಂ. ಪಾರ. ಅಮಾನತ್‌, ಅನಾಮತ್‌ ; ಮರಾ. ಅಮಾನತ್‌] 

(ಸುಕುಮಾ. ೯-೫) ; ಅಮಳ್ವೆತ್ತರಂತೆ ಕಾಡಿಗೆಯೆಚ್ಚುವರಂತೆ ಅಂದುಗೆ ಅಮಾನತ್ತುದಾರ (ನಾ). ಅಮಾನತ್ತಿನಲ್ಲಿ ವ್ಯವಹರಿಸುವವನು. 

ಯಿಡುವರಂತೆ . .. ಎರಡುಮಂಲೆ ೀಸುಮಾಡುವುದು (ಧರ್ಮಾಮೃ. 20 [ಅಮಾನತ್ತು + -ದಾರ್ಯ) 

೨-೪). [ಅಮಳ್‌ + ಪೇಜು) ಅಮಾನತ್ತುದಾರಿ (ನಾ). ನಂಬಿಕೆ: ಈ ಕೆಲಸವು ಅವರಿಂದ ಬಹಳ 
ಅಮ್‌ "ಅಮರ್‌? ನೋ. ಎಚ್ಚರಿಕೆಯಿಂದಲೂ ಅಮಾನತ್ತುದಾರಿಯಿಂದಲೂ ನಡೆದಿರುವಡೆಂದು 
ಅಮಲಲ್ಲಿ "ಅಮರ್ದು? ನೋ. ನೋಡಬೇಕು (ಗ್ರಾಮಾಕ. ೫೩). [ಅಮಾನತ್ತು * -ದಾರ್ಮಿ] 
ಅಮಾಂಗ (ಗು). - ಅಮಾಂಸ. [ಸಂ.] ಅಮಾನಸಭೆ (ನಾ). ಶಾಂತಿಸಭೆ : ಅಂತೆಯೇ ಮುಂದೆ "ಅಮಾನಸಭಿ' 
ಅಮಾಂತ (ನಾ). ಅಮಾವಾಸ್ಯೆಯ ದಿನದ ಕಡೆಯ ಭಾಗ (ಕಿ). |25| ಎಂದು ಪ್ರಸಿದ್ಧವಾದ ರಾಜನಿಷ್ಮರ ಪ್ರಥಮ ಸಭೆಯನ್ನು ಶಿರಸಿಯಲ್ಲಿ 

"ಪೂರ್ಣಿಮಾಂತ' ಪರಾ. (ಸಂ. ಸೇರಿಸಲಾಯಿತು (ಕರವೀ. ೨೨೮). 
ಅಮಾಂತಮಾಸ (ನಾ). ಶುಕ್ಲ ಪಾಡ್ಯುಮಿಯಿಂದ ಮೊದಲಾಗಿ [ಅಮಾನ್ಯ  < ಅರ. ಅಮನ” - ಶಾಂತಿ * ಸಭಿ] 

ಅಮಾವಾಸ್ಯೆಯೇ ಕೊನೆಯ ದಿನವಾಗಿ ಉಳ್ಳ (ವಿಂಧ್ಯುದ ದಕ್ಷಿಣ ಅಮಾನಸ್ಯ(ನಾ). ದುಃಖ; ವ್ಯಥೆ; ಬಾಥೆ. [ಸಂ.] 
ದಲ್ಲಿ ರೂಢಿಯಲ್ಲಿರುವ) ತಿಂಗಳು: ಈ ತಿಂಗಳುಗಳು ... ಎರಡು| | ಅಮಾನಿ (ನಾ). ಗುತ್ತಿಗೆದಾರ ಮುಂತಾದವರಿಗೆ ವಹಿಸದೆ 
ಮತಗಳುಂಟು ಮೊದಲನೇದು, ಶುಕ್ಲಪ್ರತಿಪದೆಯಿಂದ ಅಮಾವಾಸ್ಯೆಯ |40| ಸರಕಾರವು ತನ್ನ ಮೇಲ್ವಿಚಾರಣೆಯಲ್ಲಿಯೇ ನಡೆಸುವ ವ್ಯವ 
ತನಕ, ಇದಕ್ಕೆ ಅಮಾಂತಮಾಸನೆಂಬ ಹೆಸರು (ಮು ೦ ಬಯಿ. ೬-೬೮). ಹಾರ. “"ಅಮಾನಿವಿಚಾರಣೆ' ಪರಾ. 

"ಪೂರ್ಣಿ ಮಾಂತಮಾಸ' ಪರಾ. [ಅಮಾಂತ +೬ ಮಾಸ] ಅಮಾನಿಯಾಗು - ನೇರವಾಗಿ ಸರಕಾರದ ಅಧೀನವಾಗು. 
ಅಮಾಂಸ (ಗು). ೧. ಮಾಂಸವಿಲ್ಲದ; ಪುಪ್ಟಿಯಿಲ್ಲದ ; ಕೃಶ. (ನಾ). | [+ ಹಿಂ. ಅಮಾನೀ] 

೨. ಮಾಂಸವಲ್ಲದ್ದು. [ಸಂ.] | ಅಮಾನಿಕಾಲುನೆ (ನಾ). ಸರಕಾರದ ವಶದಲ್ಲಿರುವ ಕಾಲುನೆ 
ಅಮಾತ (ಅ). (ಉಕ) ಸರಳವಾಗಿ; ಅನಾಮತ್ತಾಗಿ: ಕಡೆಗೆ 35, (ಸ್ಯಾಂಡರ್‌). [ಅಮಾನಿ * ಕಾಲುವೆ] 

ಅವರೆಲ್ಲರೂ ಕೂಡಿ ನಾನಿದ್ದ ಕಟ್ಟಡವನ್ನು ಅಮಾತವಾಗಿ ಎತ್ತಿ ಅದನ್ನು | ; ಅಮಾನಿಕೆರೆ (ನಾ). (ಯಾವ ಗ್ರಾಮದ ದಾಖಲೆಗೂ ಸೇರದೆ 

ಬಂಡಿಯಲ್ಲಿ ಇಟ್ಟರು (ಪ್ರೇಮವ. ೫೬) ; ಅಮಾತ ನೆಗವಲಿಕ್ಕೆ ಬರದಂಥಾ ಇರುವ) ಸರಕಾರದ ವಶದಲ್ಲಿರುವ ಕೆರೆ: ಗುಬ್ಬಿ ಅಮಾನಿಕೆರೆ (ರೂಢಿ). 

ಒಂದು ದೊಡ್ಡ ಟ್ರಂಕು (ಹೊಸಂಸಾ. ೧೧೫) ; ಅವಳನ್ನು ತನ್ನ ಎರಡೂ [ಅಮಾನಿ * ಕೆರ್ಕೆ (ಆ ಕೆಆಕ್ಕಿ)] 

ಕೈಗಳಿಂದ ಅಮಾತ ಹೊತ್ತು ಕೊಂ ಡು ಮೆಟ್ಟಲುಗಳನ್ನು ಬಂಡೊಂಡೇ| ಅಮಾನಿಗ್ರಾಮ (ನಾ). ಸರಕಾರದ ಸ್ವಂತ ಮೇಲ್ವಿಚಾರಣೆಯಲ್ಲಿ 

ಇಳಿಯಹತ್ತಿದನು (ರಕ್ತಧ್ವ. ೯೪). [ಅನಾಮತ್‌?] ; ರುವ ಗ್ರಾಮ: ಅಮಾನಿ ಗ್ರಾಮಗಳಲ್ಲಿ ಅದಕ್ಕೆ ಅರ್ಜ ಬಾಜಾರಿ ನಿರಖಿನ 
ಅಮಾತ್ಯ (ನಾ). ಮಂತ್ರಿ; ಸಚಿವ: ಆಸ್ಥಾನಮಂಟಪದೊಳ್‌ ಸಮುಚಿ | ಪ್ರಕಾರ ಜಮಾಬಂದಿಗೆ ದಾಖಲು ಮಾಡಬೇಕು (ಮಹಾವಂ. 11, ೭೨). 
ತಾಮಾತ್ಯ ರಾಜಪುತ್ರಸಮನ್ವಿತಂ ಬಂದು ಪುಗುವಲ್ಲಿ (ಕಾದಂಪೂ. ೭೯);' | [ಅಮಾನಿ * ಗ್ರಾಮ] 
ಅಮಾತ್ಮರು ತಮಗೆ ಒಪ್ಪಿಸಿ ಬಾ ಎಂದು ಹೇಳಿದ್ದಾರೆ (ಶಾಂತಲಾ. ೪). | : ಅಮಾನಿತ (ಗು). ೧. ಗೌರವವಿಲ್ಲದ. ೨. ಮರೆಯಾದ; ಹೊರಟು 

| 


40 


[ಸಂ.] |. ಹೋದ: ಪತಿವಿಯೋಗದಿಂ ನಿಜಜನನಿಯರನೆ ಪೋಲ್ತು . .. ನಿರಾನಂದ 
ಅಮಾನ (ಗು). ೧. ಮಾನವಿಲ್ಲದ; ಗೌರವದ ಮೇಲೆ ದೃಷ್ಟಿಯಿಲ್ಲದ. ,45| 


ಜನೋಪೇತೆಯುಂ ಅಮಾನಿತ ಹರ್ಷೊೋತ್ಕರ್ಷೆಯುಮಾಗಿರ್ದ ತನ್ನನ್ವಯ 
ರಾಜಧಾನಿಯಂ . . . ಎಯ್ದೆ ವಂದು (ಶಾಂತಿಪು. ೧೯೩ ವ). [ಸಂ.] 


(ನಾ). ೨. ಮಾನವಿಲ್ಲದವನು; ಗೌರವದ ಮೇಲೆ ದೃಷ್ಟಿ 


ಅಮಾನಿದವಸ ೩೪೬ 
ಅಮಾನಿದವಸ (ನಾ). ಸರಕಾರದ ಸ್ವಂತ ಹಿಡುವಳಿಯಲ್ಲಿರುವ 
ಭೂಮಿಯಿಂದ ಬಂದ ಧಾನ್ಯ : ಅಮಾನಿದವಸವನ್ನು ಜತನಮಾಡಿ 
ಲಾಭಬರುವಂತೆ ವಿಕ್ರಯಿಸುವುದು (ಮಹಾವಂ, 11, ೫೮). 
[ಅಮಾನಿ * ದವಸ] 
ಅಮಾನಿದಾರ (ನಾ). ಅಮಾನಿ ವಿಷಯಗಳ ಮೇಲ್ವಿಚಾರಕ (ಕ). 
[ಅಮಾನಿ * -ದಾರ್ಯ) 

ಅಮಾನಿನಿಚಾರಣೆ (ನಾ). ಸರ್ಕಾರವೇ ನಡೆಸುವ ಮೇಲ್ವಿಚಾರಣೆ, 
ಆಡಳಿತ: ರೆವಿನ್ಯೂ ಬಾಬೆಲ್ಲಾ ಅಮಾನಿ ವಿಚಾರಣೆಯಲ್ಲಿತ್ತು 
(ಮಹಾವಂ. 11, ೩೦). [ಅಮಾನಿ ವಿಚಾರಣೆ] 

ಅಮಾನಿಸು (ಕ್ರಿ). ತೆಗೆದುಹಾಕು; ಅಲಕ್ಷ ಮಾಡು: “ರಾವಸಾಹೇ |10 
ಬರೆ, ನಾನು ನಿಮ್ಮ ಹುಕುಮನ್ನು ಎಂದೂ ಅಮಾನಿಸಿಲ್ಲ? (ಸ್ಕೂ ಅಮಿ. 
೪೫). [ಅಮಾನ * -ಇಸ್ಕು] 

ಅಮಾನುಷ (ಗು). ೧. ಮಾನುಷವಲ್ಲದ ; ಮನುಷ್ಯರಿಗೆ ಸಂಬಂಧ | 
ಪಡದ; ಭಯಂಕರವಾದ: ದುಃಖನುನಂತಗುಣಂ ಕೇಳಲ್ಯಮಾನುಸಂ 
ನೆಜಕಿಯೆ ಪೇಟಲದನಾನಜಕಿಯೆಂ (ಸುಕುಮಾ. ೧೧-೪೮). ೨. ಮನುಷ್ಯ |15 
ರಿಗೆ ಮಾರಿದ; ಲೋಕೋತ್ತರವಾದ: ಪುರಶ್ರೀಯನಾತನಮಾನುಷ 
ಮುಮವಾಗ್ವಿಷಯೆಮುಮನರ್ಣನಾಗೋಚರಮುಮಾಗೆ ಬಣ್ಣಿಸುತ್ತುಂ 
(ಶಾಂತಿಪು. ೩-೧೧ ವ). [ಸಂ.] 

ಅಮಾನುಷಕಾರ್ಯ (ನಾ). - ಅಮಾನುಷ ಕೃತ್ಯ: ಅವಳು ತನ್ನ 
ತಪಶ್ಯಕ್ತಿಯಿಂದ ಅನೆ €ಕ ಅಮಾನುಷಕಾರ್ಯಗಳನ್ನು ಮಾಡಬಲ್ಲಳು |20 
(ಕಲಾಧ. ೧೧೮). [ಅಮಾನುಷ * ಕಾರ್ಯ] 

ಅಮಾನುಷಕೃತ್ಯ (ನಾ). ಕ್ರೂರವಾದ ಕೆಲಸ; ಮನುಷ್ಯರಿಗೆ 
ಯೋಗ್ಯವಲ್ಲದ ಕೆಲಸ. [ಅಮಾನುಷ * ಕೃತ್ಯ] 

'ಅಮಾನುಷಖೇಳ (ನಾ). ಮನುಷ್ಯರಿಗೆ ಯೋಗ್ಯವಿಲ್ಲದ, ಶಕ್ಕ 
ವಿಲ್ಲದ ಲೀಲೆಯುಳ್ಳವನು : ದಾರಕಮಲ್ಲನೆಲ್ಲಿದನಮಾನುಷಖೇಳನ |25 
ದೆಲ್ಲಿದಂ... ಅಬ್ಬಲೋಚನಂ (ಜಗನಿ. ೩-೯೦). 

[ಅಮಾನುಷ + ಖೇಳ (ಎ ಖೇಲ)] 

ಅಮಾನುಷಚರಿತ್ರ (ನಾ). ಮನುಷ್ಯರಿಗೆ ಅಶಕ್ಯವಾದ ನಡವಳಿಕೆ: 
ಕೃಷ್ಣನಟ್ತಿಯೆ ಕೂಸಾಟದೆ ಕಿಟ ಮಾನುಹಚರಿತ್ರಂ ನೋಟ್ಟ್ಬಗೋಪಾಲ 
ಕೊಳ್‌ ಭಯಮಂ ಮಾಡದೆ (ಜಗನಿ. ೩-೩೮). [ಅಮಾನುಷ * ಚರಿತ್ರ] |30 

ಅಮಾನುಷಿ (ನಾ). ಮನುಷ್ಯ ಜಾತಿಗೆ ಸೇರದ ಹೆಣ್ಣುಜೀವ : 
ಕಲಿಸದೆ ಬರ್ಪು ದು ಕೌಶಲಮಿಳೆಯೊಳಮಾನುಷಿಗಮರಿದ ಪೆಣ್ಗಳ 
ಮಾತೇಂ (ಶಾಕುಂತ. ೭೦-೧೨೨). [ಆ ಸಂ. ಅಮಾನುಷೀ] 

ಅಮಾನ್ಯ (ನಾ). ೧. ಗೌರವಕ್ಕೆ ಅರ್ಹನಲ್ಲದವನು; ಮರ್ಯಾದೆಗೆ 
ಪಾತ್ರವಲ್ಲದವನು: ಉತ್ತಮದ ಕವಿತೆಯನಮಾನ್ಯರ್ಗಿತ್ತು ಪೆಂಪಂ 
ಗುಂಪನುಜಕೆ ನೀಗುತ್ತಭವನಂ ಹೊಗಳದಳಿವರನೇನನೆಣಿಸುವೆನು (ಬಸಪು. 
೧-೩೬) ೨. ಒಪ್ಪಿಗೆಯಾಗದಿರುವುದು; ಅಗೌರವ: ಅರಿಗಳತಿ ಹೆಚ್ಚಿ 
ದರು ಮೈ ಮಣ ದಿರಲು ಧರಣಿಗಮಾನ್ಯವಹುದಿನ್ನುರವಣಿಸಬೇಕೆಂದು 
ದುರ್ಯೊಧನನು ಚಿಂತಿಸಿದ (ಕುವ್ಯಾಉ. ೧-೧೬). [ಸಂ.] | 

ಅಮಾಯಕ (ನಾ). ಮಾಯೆಗೆ ಒಳಗಾಗದವನು: ನಾ 
ತತಮತಿಸಹಾಯಕಂ ಸತತಾನಪಾಯಕಂ ಅಮಾಯಕಂ ಸಲಹುಗೆಮ್ಮಂ 
(ಉದ್ಭದೇ. ೧-೯). [ಸಂ.] 

ಅಮಾರ್ಗ (ನಾ). ೧. ಮಾರ್ಗವಿಲ್ಲದಿರುವುದು. ೨. ಮಾರ್ಗವಲ್ಲ 
ದಿರುವುದು; ತಪ್ಪುದಾರಿ: ಆದರ್ಶದ ಮುಂದೆ ಅಮಾರ್ಗವನ್ನು 
ಕಂಡರೆ ಅವನಿಗೆ ಮೈ ಉರಿಯೇಳುವಂತೆ ತೋರುತ್ತದೆ (ಬಂಕಿಮ. ೧೫೪). 
೩. ತಪ್ಪು ದಾರಿಯಲ್ಲಿ ನಡೆಯುವವನು (ದಕ. 8). [ಸಂ.] | 


5 


35 


40 


45 


ಅಮಾಕ್ಷ 


ಅಮಾರ್ಜನೀಯ (ಗು). ತೊಳೆಯಲಾಗದ; ಒರಸಲಾಗದ: ನಿಮ್ಮ 
ದೇಶಕ್ಕೆ ಇದೊಂದು ಅಮಾರ್ಜನೀಯವೆನಿಸಿದ ಲಜ್ಜಾಕರವಾದ ಕಳಂಕವೇ 
ಸರಿ (ಪಿಶಾಪ. ೧೫೫). [ಸಂ.] 

ಅಮಾವಸೆ "ಅಮವಾಸೆ? ನೋ. 

ಅಮಾವಸ್ಯೆ (ನಾ). = ಅಮಾವಾಸ್ಯೆ: ನವಮಿ ಪಾಡ್ಯ ಚತುರ್ಥಿ ಪೌರ್ನ 
ಮಿಯು ಅಮಾವಾಸ್ಯೆ (ಗಗತಾ. ೪-೬೭). [ಆ ಸಂ. ಅಮಾವಸ್ಕಾ) 

ಅಮಾವಾಸಿ "ಅಮವಾಸೆ? ನೋ. 

ಅಮಾವಾಸೆ "ಅಮವಾಸೆ? ನೋ. 

ಅಮಾವಾಸ್ಯೆ (ನಾ). ಚಾಂದ್ರಮಾನ ತಿಂಗಳ ಕಡೆಯದಿನ; 
ಸೂರ್ಯನಿಗೂ ಚಂದ್ರನಿಗೂ ಅಡ್ಡಲಾಗಿ ನಡುವೆ ಭೂಮಿ ಬಂದು 
ರಾತ್ರಿಯಲ್ಲಿ ಚಂದ್ರನು ಕಾಣದ ದಿನ: ಅಮಾವಾಸ್ಯೆಯ ದಿನ ಚಂದ್ರ 
ನಿರುವುದೇ ಇಲ್ಲ (ಕಿಂಕಥೆ. ೧೧). [ಆ ಸಂ. ಅಮಾವಾಸ್ಕಾ] 

ಅಮಾಸಿ "ಅಮವಾಸೆ? ನೋ. 

ಅಮಾಸೆ "ಅಮವಾಸೆ? ನೋ. 

ಅಮಿಕು "ಅಮುಂಕು? ನೋ. 

ಅಮಿತ (ಗು). ೧. ಮಿತವಲ್ಲದ; ಅಳತೆಗೆ ಮಾರಿದ ; ಬಹಳೆ: ಸುಲಲಿತ 
ಮಹಾಕಾಶವೆಂಬ ಬಯಲೊಳಮಿತ ತತ್ತ್ವಂಗಳೆಂಬ . . . ಚಪ್ಪರಂಗಳ 
ನಳವಡಿಸಿ (ಬಸಪು. ೮-೩೭). (ನಾ). ೨. ಅಳತೆಗೆ ಸಿಕ್ಕದವನು : 
ಅಮಿತನಕ್ರಿಯನಹತನಭ್ರಮನು (ಕುವ್ಯಾಭೀ. ೩-೫೯). [ಸಂ.] 

ಅಮಿತಭಗ (ನಾ). ತುಂಬ ಭಾಗ್ಯಶಾಲಿ : ಆರ್ಕದರೃವುಷನ ಮಗನ್‌, 
ಶ್ರೀ ಕ್ಷಯಾರ್ಷನಮಿತಭಗನ್‌ (ಪಾರಸಿ. ೧-೧೨). [ಅಮಿತ * ಭಗ] 

ಅಮಿತಾಭ (ಗು). ೧. (ಅತಿಯಾದ) ಕಾಂತಿಯಿಂದ ಕೂಡಿದ. (ನಾ). 
೨. [ಬೌದ್ಧ] ಒಂದು ದೇವತೆ: ವೈಕೋಚನ, ರತ್ನ ಸಂಭವ, ಅಮಿ 
ತಾಭ . .. ಈ ಐವರಿಗೂ... ಐವರು ಶಕ್ತಿ ದೇವತೆಗಳುಂಟು (ಕಶಾಅ- 
೧೨೦). [ಂ.] 

ಅಮಿತಾಯುಷ್ಯ (ನಾ). ದೀರ್ಫಾಯುಸ್ಸು : ಅಮಿತಾಯುಷ್ಯಂ ದೊರೆ 
ಕೊಂಡ ಮನುಜಂಗಖಳಮಂತ್ರ ದಿವ್ಯೌಷಧಿ ಸಿದ್ಧಿ (ಜಾತತಿ. ೮-೧೬). 

[ಅಮಿತ * ಆಯುಷ್ಯ] 

ಅಮಿತಾಯುಸ್ಸು (ನಾ). - ಅಮಿತಾಯುಷ್ಯ. [ ಅಮಿತ * ಆಯುಸ್ಸು) 

ಅಮಿತಾಳಾಪ (ನಾ). ಮಿತವಲ್ಲದ ಮಾತು; ಅಧಿಕಪ್ರಸಂಗ: 
ಆಮಿತಾಳಾಪಂಗಳಿಂ ದೊಮ್ಮಳಿಸಿ ಕಿನಿಸಿ ಕೊಟ್ಟೂಳ್ವ ತಾತ್ಪರ್ಯಮೇನ್‌ 
(ಸುಕುಮಾ. ೭-೪೦). [ಅಮಿತ * ಆಳಾಪ (ಇ ಆಲಾಪ)] 

ಅಮಿತ್ರ (ನಾ). ಮಿತ್ರನಲ್ಲದವನು; ಹೆಗೆ; ಶತ್ರು: “ಅಭಿಯಾತಿಃ, 
ಅರಾತಿಃ, ಅಮಿತ್ರಃ ...-ಈ ೨೪ ಹಗೆ” (ಹಲಾಯು. ೭೫-೩೦). [ಸೆಂ.] 

ಅಮಿದಿಡು (ಕ್ರಿ). ಅಮೃತವನ್ನು ಬಡಿಸು, ಹಾಕು (?): ಅಷ್ಟವಿಂ 
ಶತಿನಿರಯಕೋಟ ನಿಕೃಷ್ಟಯಾತನೆಗಳಿಗೆ ಭೃತ್ಯನನಟ್ಟ ನೋಡುವುದಳು 
ಕಿದರೆ ನಿಮ್ಮಡಿಯ ಶಿಶುವಹೆನೆ ಒಟ್ಟವಿಸಿ ಕಿಣುಳುಳಕೆ ರಾಜ್ಯದ ಪಟ್ಟಿವನು 
ಕಟ್ಟದಡೆ ಮರುಳಮಿದಿಟ್ಟ ಕಥೆಯಂತಿರಲಿ ನಿಮ್ಮಭಿಮತವೆ ಮತನೆಂದ 
(ನಿಭಾಗ. ೪-೨೦-೪). [ಆಮಿದ್ಯು (ಆ ಅಮುದು) * ಇಡು] 

ಅನಿಲ್‌ "ಅಮಲ್ಯ್‌' ನೋ. 

ಅಮಿಲ್ಲಾರ “ಅಮಲ್ದ್ಹಾರ' ನೋ. 

ಅಮಿಷ (ನಾ). ೧. ಮಾಂಸ. ೨. ಲೌಕಿಕಸುಖ; ವೈಭವ. ೩. ಚಲನ 
ವಿಲ್ಲದಿರುವುದು. ೪. ನಿಷ್ಕಪಟ; ಪ್ರಾಮಾಣಿಕತೆ. 

[ಸಂ.1 

ಅಮಾಕ್ಷೆ (ನಾ). - ಆಮೀಕ್ಷೆ: “ಅಜ್ಯಮದಮೀಕ್ಷೆ [ಪಾಠಾಂ. ದಾಮೀಕ್ಷೆ) 

ಯಕ್ಕುಂ * (ಮಂಗರಾ. ೭೭-೧೩). [ಆ ಸೆಂ. ಆಮಿಕ್ಪಾ, ಅಮಾಕ್ಸಾ) 


ಅನಿಾನ ೬೪೬ ಅಮೂಲ್ಯತ್ವ 


ಅಮಾನ (ನಾ). ೧. ಕಂದಾಯ ವಸೂಲಿಮಾಡುವ ಸಣ್ಣ ಅಧಿಕಾರಿ:; | ಆಯುಧ: “ಸುರಿಗೆ ಮೊದಲಾದುದು ಕೆಯ್ಯಿಂ ಬಿಡಲ್ಬಾರದು ಅಮುಕ್ತ 
(Bailif. ಇಂಕನಿ). ೨. ನ್ಯಾಯಸ್ಥಾನದ ಆಜ್ಞೆಗಳನ್ನು ಜಾರಿ, | ಮೆಂಬುದು ” (ಹಲಾಯು. ೭೬-೩೦೮). [ಸಂ.] 
ಮಾಡುವ, ಸ್ವತ್ತನ್ನು ಜಫಿ,ಮಾಡುವ, ತಕ್ಸೀರುದಾರನನ್ನು psa, (ಗು). ಮುಖ್ಯವಲ್ಲದ; ಸಾಮಾನ್ಯವಾದ. [ಸಂ.] 
ಹಿಡಿಯುವ ಅಧಿಕಾರವುಳ್ಳವನು : ತಗಾಡಿ ನೋಟೀಸನ್ನು ಜಫ್ತಿ; | ಅಮುಖ್ಯಕರ್ಮ (ನಾ). [ವ್ಯಾಕ] ಕ್ರಿಯೆಗೆ ಇರಬಹುದಾದ ಎರಡು 
ನೋಟೀಸನ್ನು, ಅಮಲ್‌ಜಾರಿ ನಡಸಲು ಭತ್ಯದ ಜವಾನನಿಗಾಗಲಿ, | 55 ಕರ್ಮಗಳಲ್ಲಿ ಮುಖ್ಯತೆ ಕಡಿಮೆಯಾದ ಎರಡನೆಯ ಕರ್ಮ. ಐ 
ಆಮೀನನಿಗಾಗಲಿ ವಹಿಸಿದಾಗ (ಗ್ರಾಮಾಕ. ೭೩) ; ಗುಮಾಸ್ತರು... ಕರ್ಮಣೀ ಪ್ರಯೋಗದಲ್ಲಿ ಈ ಕರ್ಮಪದವು ತಾನಿದ್ದಂತೆಯೇ 
ಅಮೀನರು, ಪೋಲೀಸಿನನರು-- ಕೋರ್ಟು ಸುಸೂತ್ರವಾಗಿ ನಡೆಯಲು | ಉಳಿದು ಮುಖ್ಯ ಕರ್ಮಪದವು ಮಾತ್ರ ಪ್ರಥಮಾವಿಭಕ್ತ್ಯಂತ 
ಅಗತ್ಯವಾದ ಜನವೆಲ್ಲ ಅಲ್ಲಿದ್ದಿತು (ಇಣಿನೋ. ೧). | ವಾಗುತ್ತದೆ. [ಅಮುಖ್ಯ * ಕರ್ಮ] 
[+ ಹಿಂ. ಅರ. ಮರಾ, ಅಮಾನ್‌] ಅಮುಖ್ಯತೆ (ನಾ). ಮುಖ್ಯವಲ್ಲದಿರುವುದು; ಸಾಮಾನ್ಯವಾಗಿರು 
ಅಮಾರ (ನಾ). ೧. ಹಣವಂತ; ಶ್ರೀಮಂತ : ಬದುಕಿದರೆ ಅಮಾರ 10) ವುದು: ಲಿಂಗತ್ರಯಕ್ಕೆ ತಮ್ಮೊಳ್‌ ಮುಖ್ಯತೆಯಮುಖ್ಯತೆಯುಮಿಲ್ಲ ; 


ಕೆಟ್ಟರೆ ಫಕೀರ (ರೂಢಿ). ೨. ಸೇನಾಪತಿ; ಸರದಾರ. ವಾಕ್ಯದ ಕಡೆಯೊಳಾವ ಲಿಂಗಮಿರ್ದೊಡದುವೆ ಮುಖ್ಯಮಕ್ಕುಂ (ಶಮದ. 
[+ ಹಿಂ. ಅರ. ಮರಾ. ಅಮಾರ್‌] ೧೪೧ ವೃತ್ತಿ). [ಆ ಸೆಂ. ಅಮುಖ್ಯತಾ] 
ಅಮಾಲ "ಅಮಲ್‌? ನೋ. ಅಮುಗು "ಅಮುಂಕು? ನೋ. 


ಅಮುಂಕು, ಅಮಿಕು, ಅಮುಕು, ಅಮುಗು, ಆವುಂಕು, ಅವುಕು, ಅಮುಚು "ಅಮರ್ಚು' ನೋ. 
ಔಂಕು ಔಕು(ಕ್ರಿ). ೧. ಅದುಮು; ಒತ್ತು; ಮೆಟ್ಟು ; ಹಿಸುಕು: (4 ಅಮುದ (ನಾ). ಅಸಂತೋಷ: ಈಶಭಕ್ತರ ವಿದಿತ ಕರುಣಾಕರುಣ 
ಯಮುನಾನದೀ ತರಂಗಮನಮುಂಕಿ ವನಲತೆಯ ಮನೆಗಳಂ ಸೋಂಕಿ ದಿಂದ ಜಹರಿಮುಖಾಮರರು ಮುದದೊಳಮುದದೊಳಿರ್ಪರೆಂದೊಡೆ 
(ಪಂಪಭಾ. ೫-೫೩). ಅಮಿಕು: ೧. (ಕ). ಅಮುಕು: ೧. “ಹಿಚುಕು, (ಬಸಪು. ೪-೪೫). [ಸಂ.] 
ಒತ್ತು” (ಜಾನಕೋ. ೧೩); ಕೈಗಳನ್ನು ಹಿಡಿದು ಅಮುಕುತ್ತಾನೆ ಅಮುದು "ಅಮರ್ದು? ನೋ. 
(ಕಾಮಾನೆ. ೬೬). ಅಮುಗು : ೧. “ಹಿಚುಕು, ಒತ್ತು” (ಜಾನಕೋ. | | ಅಮುಷ್ಯಾಯಣ (ನಾ). ಆಚಾರಕ್ಕೆ ಪ್ರಸಿದ್ಧವಾದ ಉತ್ತಮ 


. ೧೩). ಅವುಂಕು : ೧. ಆನೆ ರಿಪುಸೇನೆಗೆ ಸಾಲ್ವೆನವುಂಕಿ ಪೇಡಿ ಪಾಡ. 20, ವಂಶದಲ್ಲಿ ಹುಟ್ಟಿ ದವನು; ಕುಲೀನ: “ಆಚಾರಪ್ರಸಿದ್ಧನಪ್ಪಂಗೆ 


ಗಟ್ಟೀಪಿವೆಡೆಗ್ಗೆಯ ಕೈಯುಗುರೆ ಸಾಲದೆ (ಕಾವ್ಯಸಾ. ೪೧೧; ಶೂದ್ರಕ). | 1. ಪುಟ್ಟಿದ ಮಗನಮುಷ್ಕಾಯಣಾಖ್ಯನಕ್ಕು? (ಮಂಗರಾ. ೭೪-೩). 
ಕಂಪನವುಂಕುತಿರ್ಪ ತೆಂಬೆಲರುಂ (ಪಂಪಭಾ. ೨-೧೨); ಕಾಲನವುಂಕಿ ಪತ್ತಿ | [ಆ ಸಂ. ಆಮುಷ್ಕಾಯಣ] 

ಪಿಡಿದೋವದೆ (ಧರ್ಮಾಮೃ. ೯-೧೮೧); ಅವುಂಕುವಂಗೆ ಜವನಂಕಿಸುವಂಗೆ| |, ಅಮೂಢ (ಗು). ಮೂಢನಲ್ಲದ. "ಅಮೂಡದೃಷ್ಟಿತ್ವ? ಪರಾ. [ಸಂ.] 
ಸಿಡಿಲ್‌ (ಎಕ. ೫1, ದಾವಣ. ೪೩-೪೮; 1164); ನಿತ್ಯಬಿಂದುಗಳ್‌ - | ಅಮೂಢದೃಷ್ಟಿ (ನಾ). [ಜೈನ] ಸಮ್ಯುಗ್ಗರ್ಶನದ ಎಂಟು ಅಂಗ 


ಅವುಂಕಿದಂ, ಕವುಂಕುಟ್‌ (ಕಮದ. ೩೬ ಪ್ರಯೋ); ದುಶ್ಚರಿತಂಗ 25, ಗಳಲ್ಲಿ ಒಂದು; ಜೈನಧರ್ಮವಲ್ಲದ ಇತರ ಧರ್ಮಗಳಲ್ಲಿ ಸ್ವಲ್ಪವೂ 
ಳೊಳಾದ ಪಾಪದಿಂದೆನ್ನನವುಂಕಿ ಬಂದಲೆವ ದುಃಖವು೦ (ಜೀವನಂ. ಆಸಕ್ತಿಯಿಲ್ಲದಿರುವ ದೃಷ್ಟಿ. "ಅಮೂಡಢದೃಸ್ಟಿತ್ವ? ಪರಾ. 

೩-೬) ; ಕೊನೆವೆರಳಿಂ ಬಲದ ಮೊಲೆದುದಿಯವುಂಕಿ (ಸಾಳ್ವಭಾ. ೩-೧೩). [ಅಮೂಢ + ದೃಷ್ಟಿ] 

೨. [ಗಣಿತ] ಗುಣಿಸು: ಗುಣಿಸುವ ಭಾಷೆಗಳು ನೂಂಕು, ಅವುಂಕು,! | ಅಮೂಢದೃಷ್ಟಿತ್ವ (ನಾ). [ಜೈನ] "ಅಮೂಢದೃಷ್ಟಿ'ಯಿಂದ 


ಅಣೆ (ವ್ಯ ವಹಾ. ೧೧). ಅವುಕು: ೧. ಹಿಳುಕನವುಕಿದ ತುದಿವೆರಳ | ಕೂಡಿರುವುದು: ಕುಹೇತು ದೃಷ್ಟಾಂತರಂಗಳಿಂ ದುರ್ಣಯಂಗಳು 
ನಡುಗಳದ ಕಪ್ಪಿನ ನೊಸಲ ನಯನದ ಬಲುಭುಜನ ನೋಡಾತನಶ್ವತ್ಥಾಮ !50 ತತ್ವಭಾಸಂಗಳಾಗಿರ್ದಡಂ ಮೋಹಿಸದಿರ್ಪುದು ಅಮೂಢದೃಷ್ಟ್ರಿತ್ವಂ 
(ಕುವ್ಯಾಭೀ. ೩-೧೧) ; ರಕ್ಕಸರಾಯನೆತ್ತಿದನೊಡನೆ ಬೊಬ್ಬಿಅದವುಕಿದನು | (ಚಾವುಂಉ. ೨೬೧). [ಸಂ.] 


ಮೊಳಕಾಲಲಾ ಧನುವ (ತೊರರಾ. ೧-೧೫-೨೧) ; ಇಟ್ಟ ಬಾಕಿನೊಳಾಗ ತರಿ, | ಅಮೂರ್ತ (ಗು). ೧. ರೂಪವಿಲ್ಲದ; ಆಕಾರರಹಿತನಾದ : ಲೋಕೈಕೆ 
ದಿರಿದವುಕುತಟ್ಟದರು (ಕಂನವಿ. ೧೩-೩೪). &. ಆಲಿಂಗಿಸು; ತಬ್ಬು: ಪೂಜ್ಮರ್‌ ಪ್ರಸಿದ್ಧರಮೂರ್ತರ್‌ . . . ಸಿದ್ಧರನಂತರ್‌ ದಯೆಗೆಯ್ವರಕ್ಕೆ 
ಸವಿಮಾತುಸೊಬಗು ಸುರಿಯುವ ಯುವತಿಯನು ಆವುಕದವರಾರು ಮಗೆ (ಸುಕುಮಾ. ೧-೨). (ನಾ). ೨. ನಿರಾಕಾರ. [ಸಂ.]: 

(ಸರ್ವಜ್ಞ. ೧೬೫೨). ಔಂಕು: ೧. ಕಳಿಂಗರಾಜ ಗಜಘಟಿಗಳನೌಂಕ 55, ಅಮೂರ್ತರೂಪ (ನಾ). ಆಕಾರವಿಲ್ಲದ ಸ್ಥಿತಿ; ನಿರಾಕಾರವಾದ 
ಸೊರ್ಕುತ್ತುಂ ಬರೆ (ಪಂಪಭಾ. ೧೧-೧೪೧ ವ) ; ಕುದುರೆಗಳುಂ ಆನೆಗಳುಂ ಸ್ವರೂಪ: ಬೃಹದಾರಣ್ಯ ಕಶ್ರು ತಿಯು ಪರಮಶಿವನ ಮೂರ್ತ, ಅಮೂರ್ತ 
ನೂಂಕಲೌಂಕಲುಂ ನಡೆವುವು (ಪಂಚತಂ. ೩೧-೧೧) ; ನಾಟತಳುಂಗುಟರ | ರೂಪಗಳೆರಡನ್ನೂ ಪ್ರತಿಪಾದಿಸುತ್ತದೆ (ಶಕ್ತಿವಿ. ೨೩). 


ಲೌಂಕುತ ಮಹೀತಳವ (ಕುವ್ಯಾಆ. ೩೧-೨೧) ; ಮಾನ್ಸುಲಿಗನೌಂಕಿದಡಳು | [ಅಮೂರ್ತ * ರೂಪ] 
ಕುವುದೆ ಮಕರೇಶ (ತೊರರಾ. ೩-೭-೪೧). ಔಕು : ೧. ಔಕುವುದು! | ಅಮೂಲ (ನಾ). ೧. ಮೂಲವಿಲ್ಲದುದು. ೨. ಆಧಾರವಿಲ್ಲದುದು. 
ಬಲುನಿದ್ರೆ ನಿದ್ರೆಯ ನೂಕುವನು ಕಣ್ಣೆವೆಗಳಲಿ (ಕುವ್ಯಾಆ. ೨೨-೧೦) ; |40 [ಸಂ.] 
ಸವರಿದರು ಸನ್ಯಾಪಸವ್ಮದಲೌಕುವತಿಬಲರ (ತೊರರಾ. ೧-೧೧-೧೩). ಅಮೂಲ್ಯ (ಗು). ಬೆಲೆಯಿಲ್ಲದ; ಬೆಲೆಯಿಷ್ಟೆಂದು ಹೇಳಲಾಗದ: 
[ದೇ ॥ ತಮಿ, ಅಮುಜ್ಯು, ಅಮುಕ್ಕು ; ಮಲ. ಅಮುಕ್ಕು ; ತುಳು. , ಕುಟುಂಬ ಜೀವನ ಮಕ್ಕಳಿಗೆ ಆ ಮೂ ಲ್ಕ ವೂ ಉಚಿತವೂ ಆದ ಶಿಕ್ಷಣ 
ಆಮಪು, ಅವುಂಕು, ಅವುಂಪು] i (ಶಿಕ್ಷದ. ೬೨). ({ಸೆಂ.] 
ಅಮುಕು "ಅಮುಂಕು' ನೋ. | | ಅಮೂಲ್ಯತ್ವ (ನಾ). ಬೆಲೆಯಿಲ್ಲದಿರುವಿಕೆ ; ಬೆಲೆಯಿಷ್ಟೆಂದು ಹೇಳ 


ಅಮುಕ್ತ (ಗು). ೧. ಮುಕ್ತನಲ್ಲದ; ಬಿಡುಗಡೆಹೊಂದದ. (ನಾ). 4, ಲಾಗದ ಸ್ಥಿತಿ: ಆಂ ಪೇಟ್ಜ ಚಂದ್ರಪ್ರಭೋದಯ ವಿಸ್ತಾರಿಯೆನಿಪ್ಪ 
೨. ಕಯ್ಯಲ್ಲಿ ಹಿಡಿದೇ ಬಳಸಬೇಕಾದ ಕತ್ತಿ, ಬಾಕು ಮುಂತಾದ | | ಕಾನ್ಶಮಿದಮೂಲ್ಯತ್ವಕ್ಕೆ ಪಕ್ಕಾಗದೇ (ಚಂದ್ರಪು. ೧-೬೫). [ಸಂ.] 


ಅಮೃಣಾಲ 


ಅಮೃಣಾಲ, ಅಮೃಣಾಳ (ನಾ). “ಲಾಮಂಚದ ಬೇರು” (ಅಮರ. 
ಟೀಕ). ಅಮೃಣಾಳ (ಅನಲ). [ಸಂ.] 

ಅಮೃಣಾಳ "ಅಮೃಣಾಲ > ನೋ. 

ಅಮೃತ (ಗು). ೧. ಸತ್ತಿಲ್ಲದ. ೨. ಸಾವಿಲ್ಲದ; ಶಾಶ್ವತವಾದ: 
ಜೀವನುಂ ಮೃತ ದುಃಖಿ ಅಮೃತಂ ದೇವನಾ ಜೀವನುಮಶುದ್ಧನು ದೇವ 
ನತಿಶುದ್ಧನು (ಬಸಪ. ೫೧-೨೯). (ನಾ). ೩. ದೇವತೆ. ೪. ಮೋಕ್ಷ. 
೫. ದೇವತೆಗಳ ಆಹಾರ; ಸುಧೆ: ಪರಮಾಣು ಮಾತ್ರಮಮೃತದ 
ಪರಿಸೇವನೆ ಘಟಸಲಮರದೇನಮರತ್ವಂ (ಪುಷ್ಪಪು.೧-೪೪); ಪರಮಾತ್ಮನು 
ಕೃಪೆಮಾಡಿದರೆ ವಿಷವು ಅಮೃತವಾಗುತ್ತದೆ (ಕಂಬಹು. ೨೧). ೬, ವಿಷ 
ನಿವಾರಕವಾದ ಔಷಧ. ೭. ಅನ್ನ; ಆಹಾರ. ೮. ನೀರು. 
೯. ಹಾಲು. ೧೦. ತುಪ್ಪ. ೧೧. ಸಮು ಪ್ರ. ೧೨. ಚಿನ್ನ, 
೧೩. ಪಾದರಸ. ೧೪. ಒಳ್ಳೆಯ ಗುಣ. ೧೫. ಬೇಡದಿರುವ ಭಿಕ್ಷೆ: 
“ಬೇಡುವುದು ಮೃತಜೀವನ, ಬೇಡದಿರುವುದು ಅಮೃತವು? (ಅಮರ. 
ಟೀಕೆ). ೧೬. “ಯಜ್ಞಶೇಷ ” (ಅಮರ. ಟೀಕೆ). ೧೭. ಸೂರ್ಯ 
ಕಿರಣಗಳಲ್ಲಿ ಒಂದರ ಹೆಸರು. ೧೮. ಚಂದ್ರ. ೧೯. ವಾರಾಹಿಕಂದ. 
೨೦, ಅಮೃತಬಳ್ಳಿ. ೨೧, ನೆಲ್ಲಿಗಿಡ: ಅರಿಷ್ಟಾ ನೃತಾಗ್ನಿಮುಖಿ 
ಗಳ್ಮೆಜಕಿಗುಂ (ಹಮ್ಮಾರ. ೪-೭೦). ೨೨, ಅಳಲೆಕಾಯಿ. ೨೩. ತಲೆ 
ಕೂದಲು. ೨೪. ಬಿಳಿಯ ಬಣ್ಣ. ೨೫. ಧನ್ವಂತರಿ. ೨೬, ಕಾಡ 
ಹೆಸರು ಗಿಡ. ೨೭. ವಿಷ್ಣು. ೨೮. ಶಿವ. ೨೯. ಇಂದ್ರ. ೩೦. ಆತ್ಮ. 
೩೧. ಪ್ರಜಾಪತಿ. ೩೨. ವಿಷ; ವತ್ಸನಾಭ. ೩೩. ಪರಬ್ರಹ್ಮ. 
೩೪. ನಾಲ್ಕು ಎಂಬ ಸಂಖ್ಯೆ. ೩೫. ಯೋಗ್ಯ. ೩೬. ಕುಮುದ. 
೩೭, ಆನೆ. ೩೮. ಕುಚ. ೩೯. ಮುನಿ. ೪೦. ಒಂದು ಬಗೆಯ 
ಪಾನಕ: “ಅಪವರ್ಗಂ ನಿಶ್ರೇಯಸಮಪುನರ್ಭವಮಮೃತಮಕ್ಷರಂ 
ಮೋಕ್ಷಂ” (ವಸ್ತುಕೋ. ೨೧-೧೯) ; “ಜಲರೋಮ ಸಮುದ್ರಾಧ್ವರ ಬಿಳಿ 
ಯೋಗ್ಯಮಶೇಷ ಗುಣಗಳಮೃತಂ ಕಿರಣಂ ಸಲೆ ಮುಕ್ತಿಗಳೆಂಬಿವು ಜಗ 
ದೊಳು ದಶನಾಮಂಗಳಮೃತಶಬ್ದಮೆನಿಕ್ಕುಂ” (ನಾನಾಕಂ. ೩೩) ; “ವಾರಿ 
ಶಿಕೋರುಹಾಂಬುನಿಧಿ ಯೋಗ್ಯ ಮಶೇಷಸ ಗುಣಾಧ್ವರಂ ಸುರಾಹಾರಮರೀಚಿ 
ಮುಕ್ತಿ ಸಿತಮಿಂದುವಿನಲ್ಲಮೃತಾಭಿಧಾನಂ ” (ನಾನಾರ. ೫). (ಸಂ.] 

-ಅಮೃತಂಬಡೆ (ಕ್ರಿ). ಅಮೃತವನ್ನು ಹೊಂದು, ಪಡೆ: ತಡೆಯದೆ 
ಮುದದಿಂದಮೃತಂಬಡೆದುಮುಣಲ್ಪಡೆಯರೆಂಬ ನಾಣ್ನುಡಿಯೆನ್ನೊಳ್‌ 
ದೃಢಮಾದುದು (ಧರ್ಮಾಮೃ. ೨-೧೫೪). [ಅಮೃತ + ಪಡೆ] 

ಅಮೃತಕರ (ನಾ). ೧. ಅಮೃತಮಯವಾದ ಕಿರಣಗಳುಳ್ಳವನು; 
ಚಂದ್ರ: ಪೊಳೆವಮೃತಕರನ ಕಿರಣದ ಬೆಳವಿಗೆ (ಪುಷ್ಪ ಪು. ೮-೬೯). 
೨. ವೈದ್ಯ. ೩. ವಾಸುಕಿ. ೪, ಅಸುರ. ೫. ದೇವತೆ. ೬. ಶಿವ. 
೭. ಸಮುದ್ರ: “ಪಾವಸುರಂ ಶಶಿವೈದ್ಯನು ದೇವತೆಗಳು ಶಿವ ಸಮುದ್ರ 
ವೇಳಮೃತಕರಂ ೫ (ನಾನಾಕಂ. ೭೭); “ಹ್ರಿಮಕರ ವೈದ್ಯ ವಾಸುಕಿ ಸುರಾ 
ಸುರರಂಬುಧಿ ಕೃತ್ತಿವಾಸನುಂ ಅಮೃತಕರಾಭಿಧಾನ ? (ನಾನಾರ. ೩೬). 

[ಅಮೃತ * ಕರ್ಕ] 
ಅಮೃತಕೆರ ಶಿಲೆ (ನಾ). ಚಂದ್ರಕಾಂತ ಶಿಲೆ; ಅಮೃತ ಶಿಲೆ: 


ಕರುಮಾಡಂ ಕಣ್ಣೆ ವಂದತ್ತಮೃತಕರ ಶಿಲಾನಿರ್ಮಿತಂ (ರಾಜಶೇ. ೨-೧೩೮). | 40 


[ ಅಮೃತಕರ * ಶಿಲೆ] 


೩. 

| 

| 

| 

| 

| 


[58 


ಅಮೃತಕೆಲಶ, ಅಮೃತಕಳಶ (ನಾ). ಅಮೃತದ ಪಾತ್ರೆ : ಗರುಡನು | 


ಅಮೃತಕಲಶವನ್ನು ಒಯ್ಯುತ್ತಿರುವಾಗ ಒಂದು ಬಿಂದುವು ಕೆಳಕ್ಕೆ ಬಿದ್ದು 


ವಿಷ್ಣುಸಾಗರವಾಯಿತು (ಹೊಯ್ಸವಾ. ೨೦). ಅಮೃತಕಳಶ: 
ಮೇಲಿರುವ ಛತ್ರಾಕಾರದ ಕಲ್ಲಿನ ಮೇಲೆ ಅಮೃತಕಳಶ ಮತ್ತು ಶಲಾಕೆ 
* ೬. ಇರುತ್ತವೆ (ಹೊಯ್ಸವಾ. ೧೬). [ಅಮೃತ * ಕಲಶ] 


| 


೪೮ 


5 
10 


15 


25 


30 


45 


ಅನೃತದ್ಯುತಿ 


ಅಮೃತಕಲ್ಪ (ನಾ). ೧. ಅಮೃತಕ್ಕೆ ಸಮಾನವಾದುದು ; ಅಮೃತ 
ಸದೃಶವಾದುದು. ೨. ಒಂದು ಬಗೆಯ ಲೇಹ್ಯ: ಚಕ್ರೀಶ್ವರಂ... 
ಅಮೃತನೆಂಬ ಪಾನದಿಂದಂ ಅಮೃತಕಲ್ಪಮೆಂಬ ಲೇಹ್ಮದಿಂದಂ . 
ನೆಜಕೆದು (ಶಾಂತಿಪು. ೧೧-೮೪ ವ). [ಅಮೃತ + ಕಲ್ಪ) 
ಅಮೃತ ಕಳಶ "ಅಮೃತಕಲಶ' ನೋ. 
ಅಮೃತ ಕಿರಣ (ನಾ). ಚಂದ್ರ: ಶ್ರೀಮಚ್ಚಳುಕ್ಕವಂಶವ್ಶೋಮಾಮೃತ 
ಕಿರಣನೆನಿಪ ಕಾಂತಿಯನೊಳಕೊಂಡೀ... ಯುದ್ಧಮಲ್ಲಂ ನೆಗಬ್ಜಂ 
(ಪಂಪಭಾ. ೧-೧೫). [ಅಮೃತ + ಕರಣ] 
ಅಮೃತಕುಂಭ (ನಾ). - ಅಮೃತಕಲಶ. [ಅಮೃತ * ಕುಂಭ] 
ಅಮೃತಗಣ (ನಾ). [ಛಂದ] ಜಗಣ ಹೊರತಾಗಿ ಉಳಿದ ನಾಲ್ಕು 
ಮಾತ್ರೆಯ ಗಣಗಳು: ತಾಳಮಾನ ಸರಿಸವನಆ್‌ಯೆ ಓಜೆ ಬಜಾವ 
ಣಿಯ ಲೆಕ್ಕ ವನಜಕಿಯೆ ಅಮೃತಗಣ ದೇವಗಣವನಜಸಿಯೆ (ಬಸವ. ೪೯೪). 
[ಅಮೃತ * ಗಣ] 
ಅಮೃತಗರ್ಭ (ನಾ). ೧. ಅಮೃತವನ್ನುಳ್ಳುದು. ೨. ಒಂದು ಬಗೆಯ 
ತುಪ್ಪ : ಅಮೃತಗರ್ಭಂಗಳಿಂಬ ಸಡ್ಕೊ ಘೃತ ಮುಂ (ಆದಿಪ. 
೧೫-೩ ವ). [ಅಮೃತ ೬ ಗರ್ಭ] 
ಅಮೃತಗಳಿಗೆ. (ನಾ). ಪ್ರಶಸ್ತವಾದ ವೇಳೆ; ಒಳ್ಳೆಯ ಗಳಿಗೆ: ಅದು 
ಪ್ರಕಟವಾದ ಗಳಿಗೆ ಅಮೃತಗಳಿಗೆ ; ಅದನ್ನು ರಚಿಸಿದ ಹಸ್ತ ಅಮೃತಹಸ್ತ 
(ಹೊಂಗಳು. ೪, ಮು). [ಅಮೃತ + ಗಳಿಗೆ (£ ಗಲಾಗೆ)] 
ಅಮೃತೆಗಿರಿ (ನಾ). ದೇವತೆಗಳ ಬೆಟ್ಟಿ; ಮೇರುಪರ್ವತ : ಅಮೃತ 
ಗಿರಿಯ ಮೇಲೆ ಅಮರ ಸಮೂಹವು ಸಮ[ನೋ] ಗಮನದ ಸಕಲ 
ಸನ್ನಹಿತನು (ಶಿವಗೀ. ೫೩-೨೫೩). [ಅಮೃತ * ಗಿರಿ] 
ಅಮೃತಗೋಪುರ (ನಾ). ಪ್ರಶಸ್ತವಾದ ಗೋಪುರ : ನಿಮ್ಮ ದೀಪ್ಯ 
ದೈವೀ ಪ್ರಜ್ಞೆಯಮೃತಗೋಪುರಕೇರ್ವವೋಲ್‌! (ಶ್ರೀರಾಮಾ. 1೪). 
[ಅಮೃತ * ಗೋಪುರ] 
ಅಮೃತಜಳಧಿ (ನಾ). ಅಮೃತ ಸಮುದ್ರ ; ಕ್ಷೀರಸಮುದ್ರ; ಹಾಲಿನ 
ಕಡಲು : ಅನ್ನೆಗಮತ್ತಲಮೃತಜಳಧಿ ವೇಳೆಯಿಂ ಪೊಆಮಡುವ ಶೇಷ 
ನಂತೆ ಚಂದ್ರಕಾಂತದಮಂದುರದಿಂ ಪೊಜಮಟ್ಟು (ಮಲ್ಲಿಪು. ೮-೧೪೮). 
[ಅಮೃತ + ಜಲಧಿ] 
ಅಮೃತತತ್ತ್ವ (ನಾ). ಪ್ರಶಸ್ತವಾದ ತತ್ತ್ವ; ಶ್ರೇಷ್ಠವಾದ ಸತ್ಯ: 
ಈ ಆಮೃತ ತತ್ತ್ತ್ವವೇ ಈಗ ನರಹರಿಯು ಕಂಡ ಚಿರಂತನ ಸತ್ಯ ವಾಯಿತು 
( ಸಮಜೀ. ೯೩೦). [ಅಮೃತ * ತತ್ತ] 
ಅಮೃತತೀರ್ಥ (ನಾ). ಪ್ರಶಸ್ತವಾದ ತೀರ್ಥ; ಶ್ರೇಷ್ಠವಾದ 
ಪುಣ್ಯತೀರ್ಥ : ಎಲೆ ಕುರುಕ್ಷೇತ್ರಮೇ ಅಮೃತತೀರ್ಥಂಗಳೇ ಆರ್ಕ 
ನಗರಂಗಳೇ, ಸ್ವರ್ಗಂಗಳೇ, ದಿವ್ಯಜನಮೇ ಮನಮೆ . . . ಪುಡಿ 
ಯೊಳಗೆ ಪುಡಿಯ ಪುಡಿಯಾದೆನ್‌ (ಅಶ್ವತ್ಥಾ. ೧೯-೪). 
[ ಅಮೃತ * ತೀರ್ಥ] 
ಅಮೃತತ್ವ (ನಾ). ನಾಶವಿಲ್ಲದಿರುವುದು; ಸಾವಿಲ್ಲದಿರುವುದು : 
ಮನುಜನಸುವಮೃತತ್ವವಂ ಪಡೆದನುವಹುದು (ಬಸಪು, ೪೨-೬೩). 
[ಸಂ.1 
ಅಮೃತದೃಷ್ಟಿ (ನಾ). ಶಾಶ್ವತವಾದ ಸತ್ಯವನ್ನು ಕಾಣುವ ದೃಷ್ಟಿ: 
ಆ ಅಮೃತದೃಷ್ಟಿಯಲಿ ದಿವ್ಶ- ಸೃಷ್ಟಿಯಲಿ ನೆರೆದು ತೆರೆದು ನೋಡು 
(ಹೃದಸ. ೩-೧೨). [ಅಮೃತ * ದೃಷ್ಟಿ] 
ಅಮೃತದ್ಯುತಿ (ನಾ). - ಅಮೃತ ಕಿರಣ: ಅಮೃತದ್ಯುತಿಬಿಂಬಮೋ 
ಪೆ ಟಕೆ ನೆ ಮೆಜಕಿದುದು... ಮುಖಂ ನರೇಂದ್ರಾತ್ಮಜನಾ (ರಾಜಶೇ. 


೧೪-೬೨). [ಅಮೃತ + ದ್ಯುತಿ] 


ಅಮೃತದ್ರವ ೩೪೯ 
ಅಮೃತದ್ರವ (ನಾ). ಅಮೃತದ ದ್ರವ: ನವ ಶಶಿಕಳೆಗಳನಮೃತದ್ರವಂ 
ಗಳೊಳ್‌ ತೀವಿ ತೀವಿ ನಿಆ್‌ಸಿದರೆನೆ ( ಶಾಂತಿಪು. ೧-೬೨). 
[ಅಮೃತ * ದ್ರವ] 
ಅಮೃತಪಡಿ (ನಾ). ದೇವರಿಗೆ ಇಡುವ ನೈವೇದ್ಯ: ಇ ಕ್ಷೇತ್ರದೊಳಗೆ 
ಶ್ರೀಹಿಡಿಂಬೇಶ್ವರ ದೇವರ ಅಮೃತಪಡಿಗೆ ಗದ್ದೆ ಕೊಳಗ ಹತ್ತು (ಎಕ. 
x1, ಚಿತ್ರದು. ೧೨-೨೬ ; 1286) ; ಮಠಕೆ ಶಾಂತಿಗೆ ನಡವ ಅಕ್ಕಿಗದೆ 
ಅಮು ಮೃ] ತಪಡಿಗೆ ನಡವ ಅ ಕ್ಕಿಯ ನಳಿದವರು(ಸೌಇಇ. 12-11, 
೪೬೦-೬೦ ; 1482) ; ಶ್ರೀ ವಿಠಲದೇವರ ಅಮ್ರು£ಮೃ]ತಪಡಿ (ಸೌಇಇ. 
IV, ೨೬೫-೨; 1561); ದೇವಸ್ಥಾನ ೩ಕ್ಕೆ ಅಮೃತಪಡಿ ನಂದಾದೀಪ್ತಿ 
ಮುಂತಾದ ದೇವತಾವೆಚ್ಚಕ್ಕೆ (ಎಕ. ೪11, ಶಿವಮೊ. ೨-೮೨ ; 1641). 
[ಅಮೃತ + ಪಡ್ಮಿ) 
ಅಮೃತಪದ (ನಾ). ಮೋಕ್ಷಪದವಿ; ಶಾಶ್ವತವಾದ ಸ್ಥಾನ: 
ಬೇಗಮೆಂದರ್‌ ನಾಗಶ್ರೀಕನ್ನೆಯಂ ಚೆನ್ನೆಯನಮೃತಪದಾಸನ್ನೆಯಂ 
ವರ್ಣ್ಣಿನಾಥರ್‌' (ಸುಕುಮಾ. ೭-೪೮). [ ಅಮೃತ + ಪದ್ಮ] 
ಅಮೃತಪಯೋಧಿ (ನಾ). - ಅಮೃತಜಳಧಿ: ಅಮೃತಸಯೋಧಿ 
ಮಂಥನದೆ ಪುಟ್ಟದೆಂ *** ಆಂ ಕಮಲೆಯೆಂ (ಗದಾಯು. ೯-೪). 
[ಅಮೃತ + ಪಯೋಧಿ] 
ಅಮೃತಪಿಂಡ (ನಾ). ಅಮೃತದ ಉಂಡೆ: ಪರಮ ಸುಖಾಮೃತಪಿಂಡದ 
ದೊರೆ ಮೂಜು ಮೊಟಂ ಶರೀರಮಾಗಿಪ್ಪ (ಶಾಂತಿಪು. ೪-೧೧೫). 
[ಅಮೃತ + ಪಿಂಡ] 
ಅಮೃತಫಲ, ಅಮೃತ ಫಳ (ನಾ). ೧. ಅತ್ಯಂತ ಶ್ರೇಷ್ಠವಾದ 
ಫಲ; ತುಂಬ ರುಚಿಕರವಾದ ಹಣ್ಣು. ೨. ಮೋಕ್ಷದ ಹಣ್ಣು : 
ಮರಣವೃಕ್ಷದೊಳಮೃತಫಲದಂತೆ ತೂಗುತಿರೆ (ಗೊಲ್ಗೊಥಾ. ೧೨-೧). 
೩. ರಾಮಫಲ (ಮೈಣಔಗಿ. ೭-೧೭೩]. ಅಮೃತಫಳೆ : ೨. ಕಂಡವರ 
ಕಣ್ಣಮಣಿ ಎತ್ತಿದರ ಹಸ್ತದಮೃತಫಳಂ ಮುಟ್ಟದರ ಮೆಯ್ಯ ಪುಳಕಂ 
(ನಂಬಿರ. ೨-೨). [ಅಮೃತ + ಫಲ] 
ಅಮೃತಫಳ "ಅಮೃತಫಲ' ನೋ. 
ಅಮೃತಬಳ್ಳಿ (ನಾ). ಅಮರದ ಬಳ್ಳಿ; ಕೋಡಬಸಳೆ. 
[ಸಂ. ಅಮೃತವಲ್ಲೀ) 
ಅಮೃತಭಕ್ಷ್ಮ್ಯ (ನಾ). ೧. ಅಮೃತಸಮಾನವಾದ ಭಕ್ಷ್ಯ. ೨. ಒಂದು 
ಬಗೆಯ ಭಕ್ಷ್ಯ: ಅಮೃತಭಕ್ಷ್ಯಂಗಳೆಂಬ ರುಚಿಭಕ್ಷ್ಯಂಗಳಿಂದಂ 
(ಶಾಂತಿಪು. ೧೧-೮೪ ವ). [ಅಮೃತ ಭಕ್ಷ್ಯ] 
ಅಮೃತಭವ (ಗು). ೧. ಅಮೃತ ಸಮುದ್ರದಲ್ಲಿ ಹುಟ್ಟಿದ ; ಹಾಲಿನ | 
ಕಡಲಿನಲ್ಲಿ ಹುಟ್ಟದ. (ನಾ). ೨. ಅಮೃತ ಸಮುದ್ರದಲ್ಲಿ ಹುಟ್ಟಿದ 
ವನು; ಚಂದ್ರ: ಅಮೃತಭವಂ ಶಿಶಿರಕರಂ ಕಮಳಂ ಜಗದೇಕಪಾವ 
ನೀಯಶ್ರೀಕಂ ಸಮನವಜಕೊಳ್‌ ನಿನ್ನ ಮೊಗಂ (ಕವಿರಾ. ೩-೭೪). | 
(ಸಂ.] | 
ಅಮೃತಮಥನ (ನಾ). ಅಮೃತಕ್ಕಾಗಿ ಸಮುದ್ರವನ್ನು ಕಡೆಯು 
ವುದು; ಹಾಲಿನ ಕಡಲನ್ನು ಕಡೆಯುವುದು: ಸುರರುಂ ದೈತ್ಯಾ 
ಳಿಯುಂ ಮಾಳ್ಪಮೃತಮಥನದೊಳ್‌ (ನಂಬಿರ. ೧-೧). 
[ಅಮೃತ + ಮಥನ] 
ಅಮೃತಮಯೂಖಿ (ನಾ). - ಅಮೃತಕಿರಣ: ಕೋ ಗಂ ಸಮನಿ| 
ಸುಗುಂ ಮನುಜಂಗಮೃತಮಯೂಖಾಪತ್ಮ ದಶೆಯೊಳ್‌(ಜಾತತಿ.೯-೨೪). | 
[ಅಮೃತ * ಮಯೂಖ] | 
ಅಮೃತಮರೀಚಿ (ನಾ). - ಅಮೃತ ಕಿರಣ: ಅಮೃತಮರೀಚಿಯಿಲ್ಲ' 45 


ಧಂಬರಚಕ್ರಂ. A 


20 


30 


35 


140 


. ರಂಜಿಕುಮೇ (ಜಗನಿ. ೨-೬೬). [ಅಮೃತ + ಮರೀಚಿ] | | 


ಅಮೃತಸಂಧಿ 


ಅಮೃತಮಹಲ್‌ (ನಾ). ೧. ಉತ್ತಮವಾದ ಒಂದು ತಳಿಯ ಹಸು 
ಗಳ ಜಾತಿ. ೨. ಸರ್ಕಾರಕ್ಕೆ ಸೇರಿದ ಅರಣ್ಯಪಶುಗಳ ಮಂದೆ; 
ಸರ್ಕಾರವು ಪೋಷಿಸುತ್ತಿರುವ ಕಾಡಹಸುಗಳ ಗುಂಪು. 
೩, ಮೈಸೂರು ಅರಮನೆಯಲ್ಲಿ ಒಂದು ಶಾಖೆ. 
ಅಮೃತಮಹಲ್‌ ಕಚೇರಿ - ಅಮೃತಮಹಲ್‌ ವಿಭಾಗದ ಕಚೇರಿ; 
ಅರಣ್ಯ ಪಶುಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವ 
ಅಧಿಕಾರಸ್ಥಾನ: ಅಂಚೆ ಅಮೃತಮಹಲ್‌ ಕಚೇರಿಬಕ್ತಿ ತಿಪ್ಪಯ್ಯ (ಎಕ. 
x1೪, ಚಾಮರಾ. ೨೪೦-೧; 1868). [ಅಮೃತ * ಮಹಲ್‌] 
ಅಮೃತರಸಾಯನ (ನಾ). ಒಂದು ಬಗೆಯ ಪಾನಕ: ಅಮೃತರಸಾ 
ಯನಮೆಂಬ ಪಾನಮಂ (ಆದಿಪು. ೧೫-೩ವ). [ಅಮೃತ ೬ ರಸಾಯನ] 
ಅಮೃತರೇಖೆ (ನಾ). [ಜ್ಯೋತಿ] ಹೆಸ್ತದಲ್ಲಿರುವ ಒಂದು ಗೆರೆ. 
[ಅಮೃತ * ರೇಖೆ] 
ಅಮೃತಲೋಕೆ (ನಾ). ಶಾಶ್ವತವಾದ ಲೋಕ: ತ್ರಿಶರೀರಂಗಳೆಂಬ 
ಸೆಜಕಿಮನೆಗಳ ಸುಟ್ಟು ವಶಮಾಡಿಕೊಂಡೆಂಟು ಗುಣವಾ ವಶವಲ್ಲದ 
ಮೃತಲೋಕವನೊಂದೆ ಸಮಯದೊಳಶರೀರಾತ್ಮನೆಯ್ದುವನು (ಭರಚ. 
[ಅಮೃತ ೬ ಲೋಕ] 
ಅಮೃತವರ್ಷ (ನಾ). ಅಮೃತದ ಮಳೆ: ಶ್ರೀ ಧರ್ಮಾಮೃತ ವರ್ಷ 
ಮನೀ ಧಾತ್ರೀತಳದ ಭವ್ಯ ಸಸ್ಯ ಕಮವ್ಯಾಬಾಧಂ ಕಆಕಿದಂ (ಸುಕುಮಾ. 
೯-೧). [ಅಮೃತ * ವರ್ಷ] 
ಅಮೃತವಲ್ಲಿ, ಅಮೃತವಳ್ಳಿ (ನಾ). ಅಮರದ ಬಳ್ಳಿ ಗಿಡ; ಕೋಡ 
ಬಸಳೆಹಂಬು. ಅಮೃತವಳ್ಳಿ : ಮಂಜಿಸ್ಮೆಯಳ್ಳು ಅಮೃತವಳ್ಳಿ ಯಲೆ 
ಗಳು... ಇವುಗಳಂ ಅರದು (ಸೌಗಂಧಿ. ೪೩೬-೧). 
[ಸಂ. ಅಮೃತವಲ್ಲೀ) 
ಅಮುತವಳ್ಳಿ "ಅಮೃತವಲ್ಲಿ' ನೋ. 
ಅಮೃತವಾಕ್ಯ (ನಾ). ಅಮೃತದಂತೆ ಇಂಪಾದ ಮಾತು ; ಪ್ರಶ 
ವಾದ ವಾಕ್ಯ: ಅಮೃತವಾಕ್ಯದಿಂದಂ ನುಡಿದನಾಚಾರ್ಯನು (ವೀಶೈ 
೨-೮-೧೧). [ಅಮೃತ * ವಾಕ್ಯ) 
ಅಮೃತವಾಣಿ (ನಾ). ರಸಮಯವಾದ ಮಾತು; ಶಾಶ್ವತವಾಗಿ 
ನಿಲ್ಲುವ ಮಾತು: ವಚನಕಾರ್ತಿಯರು ತಮ್ಮ ಅನುಭವದ ಅಮೃತ 
ವಾಣಿಯನ್ನು ಬಿತ್ತರಿಸಿದರು (ಕರ್ಣಾಕ. ೧೧೫). [ಅಮೃತ * ವಾಣಿ] 
ಅಮೃತವಾರ್ಥಿ (ನಾ). - ಅಮ್ಭತಜಳಧಿ: ಮೇರೆದಪ್ಪಿದ ರತಾಮೃತ 
ವಾರ್ಧಿಯನೀಸಿ ಮೂಡುತುಂ ಮುಲುಗುತುಮಿರ್ಪರ್‌ (ಶಾಂತಿಪು. 
೬-೧೨೦). [ಅಮೃತ * ವಾರ್ಧಿ] 
ಅಮೃತವಿಗ್ರಹ (ನಾ). ಸ್ಥಿರವಾದ ಶರೀರವುಳ್ಳವನು ; ಸುಂದರ 
ವಾದ ಶರೀರವುಳ್ಳವನು : ಹಿಮಕಿರಣಶಕೆಲಾಭರಣನಜನಮೃ [ಪಾಕಾಂ. 
ಮಿ]ತ ವಿಗ್ರಹನು (ಬಸಪು. ೨೬-೪೫). [ಅಮೃತ * ವಿಗ್ರಹ] 
ಅಮೃತವೃಷ್ಟಿ (ನಾ). - ಅಮೃತವರ್ಷ : ಕುಸುಮಾನಿಗೆ ಅಮೃತವೃಷ್ಟಿ 
ಯಾದಷ್ಟು ಆನಂದವಾಗುತ್ತಿತ್ತು (ಸಮಜೀ. ೧೦೧೯). [ಅಮೃತ + ವೃಷ್ಟಿ) 
ಅಮೃತಶಿಲೆ (ನಾ). ಸ್ವಚ್ಛವಾದ ಒಂದು ಬಗೆಯ ಕಲ್ಲು; ಚಂದ್ರ 
ಕಾಂತಶಿಲೆ; (ಉಕ) ಸಂಗಮವರಿ ಕಲ್ಲು: ಮನೆಗಳಲ್ಲಿ. . .ಸಿಮೆಂಟ್‌ 
ನೆಲ, ಮಣ್ಣಿನನೆಲ, ಐಶ್ವರ್ಯವಂತರು ನೆಲಕ್ಕೆ ಅಮೃತ ಶಿಲೆಯನ್ನು 


೬೮-೮೯), 


ಇ 
ಡಿ 
ಪು. 


ಹಾಕಿಸಿಕೊಳ್ಳುವರು (ಗೃಹವಿ. ೧೭೧). [ಅಮೃತ + ಶಿಲೆ] 
ಅಮೃತಸಂಧಿ (ನಾ). ' ಅತ್ಯುತ್ತಮವಾದ ಮತ್ತು ಪ್ರಶಸ್ತವಾದ 


ಅವಕಾಶ; ಮಂಗಳಕರವಾದ ಸಮಯ : ಎಂಥ ವಿಷವೇಳೆಯಲ್ಲಿ 
ಈ ಅಮೃತಸಂಧಿಯನ್ನು ಹುಡುಕಿರುವೆನೆಂಬುದು ನರಹರಿಗೆ ಗೊತ್ತಿತ್ತು 
( ಸಮಜೀ. ೨೫೫). [ಅಮೃತ * ಸಂಧಿ) 


ಅಮೃತಸಾನ್ನಾಯ್ಯ ೩೫೦ 
ಅಮೃತಸಾನ್ನಾ ಯ್ಯ (ನಾ). ರುಚಿಕರವೂ ಶ್ರೇಷ್ಠವೂ ಆದ ಹವಿಸ್ಸು; | 
ಪ್ರಶಸ್ತವಾದ ಹವಿಸ್ಸು : ಅಮೃತಸಾನ್ನಾಯ್ಕಾಜ್ಯದಿಂ ಗಂಧತೋಯದಿ | 

ನಾಪ್ತಾಂಘಿಯನಾದಮರ್ಚಿಸಿದರಾ ಶ್ರೀದೇವನುಂ ದೇವಿಯು | | 
| 


(ಶಾಂತಿಪು. ೭-೩೬). [ಅಮೃತ + ಸಾನ್ನಾಯ್ಯ] | 
ಅಮೃತಸಾರಜ (ನಾ). ಕಾಕಂಬಿ; ಸಕ್ಕರೆ ಪಾಕ. [ಸಂ.] 
ಅಮೃತಸೇಚನೆ (ನಾ). ಅಮೃತವನ್ನು ಚಿಮುಕಿಸುವುದು: ಮಂಥ | 

ರೆಯ ಮೃತ್ಯುವಿಗೆ ತಾನಮೃತಸೇಚನೆಯಾಯ್ತು (ಶ್ರೀರಾಮಾ. 

[ಸಂ. (ಅಮೃತ + ಸೇಚನ)] 
ಅಮೃತಸೋದರ (ನಾ). ೧. ಅಮೃತದ ಜತೆಯಲ್ಲಿ ಹುಟ್ಟಿದವ 
೨. ಉಚ್ಚ್ಬ್ಛೈಃಶ್ರವ. ೩. ಕುದುರೆ. ೪. ಮೊಲ (ಕ). 
[ಅಮೃತ * ಸೋದರ] 
ಅನ್ಳುತಸ್ಯಂದಿ (ನಾ). ಅಮೃತವನ್ನು ಚೆಲ್ಲುವುದು, ಹೊರಚೆಲ್ಲು] 
ವುದು: ಕರ್ಣಾಮೃತಸ್ಮಂದಿಗಳಪ್ಪ ನುಡಿಗಳಂ ನರೇಂದ್ರಂ ನುಡಿಯ | 
ಲೊಡಂ (ಚಂದ್ರಪು. ೭-೭೬ ವ). [ಆ ಸಂ. ಅಮೃತಸ್ಯಂದಿನ್‌] 
ಅಮೃತೆಸ್ವರ (ನಾ). ಇಂಪಾದ ದನಿ; ಮಧುರಧ್ವೆನಿ : ನಂಬಿಯಣ್ಣನ | 15 
ಕೈವಿಡಿದು ಪರವೆಯರ ಪ್ರಾಣಮಂ ಪಿಡಿತಪ್ಪಂತೆ ನಡೆತಂದಮೃತಸ್ವರದಿಂ 
ತೆಗೆ ಕದವನೆನಲ್‌ (ನಂಬಿರ. ೧೬-೮೨). (ಅಮೃತ + ಸ್ವರ] 
ಅಮೃತಹೆಸ್ತ:(ನಾ). ೧. ಅಮೃತವುಳ್ಳ ಕೈ. ೨. ಅಮೃತದಂತೆ ಹಿತ 
ವನ್ನುಂಟುಮಾಡುವ ಕ್ಸೈ : “ಇಂಗ್ಲಿಷ್‌ ಗೀತೆಗಳು”... ಪ್ರಕಟವಾದ 
ಗಳಿಗೆ ಅಮೃತಗಳಿಗೆ ; ಅದನ್ನು ರಚಿಸಿದ ಹಸ್ತ ಅನುತಹಸ್ತ (ಹೊಂಗಳು. 
೪, ಮು). ೩, ಹಸ್ತ ಸಿದ್ಧಿಯುಳ್ಳವನು. ೪. ವೈದ್ಯ. 
[ಅಮೃತ + ಹಸ್ತ] 
ಅಮೃತಾಂಜನ (ನಾ). ೧. ಅಮೃತದಂತೆ ಹಿತವನ್ನುಂಟುಮಾಡುವ 
ಅಂಜನ, ಕಾಡಿಗೆ: ಸತಿಯರ ಕಣ್ಣಮೃತಾಂಜನದೊಲು ಪಿತೃ[ತರ] 
ರ್ಗತಿ ಮುದಮೆಯ್ದಿ ಪನೊಡನೆ (ಅನಂಡ. ೬-೪೨). ೨. ಒಂದು ಲೇಪನ 
ದ್ರವ್ಯ: ಅನ್ಫುತಾಂಜನದಿಂದ ತಲೆನೋವು ಹೋಗುತ್ತದೆ (ರೂಢಿ). 
[ಅಮೃತ + ಅಂಜನ] 
ಅಮೃತಾಂಧಸ (ನಾ). ದೇವತೆ : ಅಸಮಮಿತ್ರಾಸ್ವಿತ ಸತ್ಯಜಿತು ವಸುಧೆ 
ಯೊಳು ಚಿತ್ರಸೇನನಮೃತಾಂಧಸರು ಗಾಯಕರೆಂದು ಕರೆಸುವರಾವಕಾಲ 
ದಲಿ (ಹಸಾರ. ೨೧-೪೨). [ಆ ಸೆಂ. ಅಮೃತಾಂಧಸ್‌] | 
ಅಮೃತಾಂಶು (ನಾ). ೧. ಅಮೃತಕಿರಣ. ೨. ಚಂದ್ರ: ಕುರುಳ | 
ಮದೀಯಕೋಮಳೆಯ ಮುಖೇಂದುವಂ ಮಜಃಸಿದಂದಿನದೊಂದೊಳ | 
ಲಿಂದಮಿಾಗಳಿಂತೆಳಸಿತಳಲ್‌' ಮುಗಿಲ್‌ ಮಸಿ ಚೋಂಕಳೆನೆ ಕಂಡ | 
ಮೃತಾಂಶುಬಿಂಬಮಂ (ಆದಿಪು. ೧೨-೩೧). 
[ಅಮೃತ + ಅಂಶು] 
ಅನ್ಭುತಾಂಶುರಶ್ಮಿ (ನಾ). ಚಂದ್ರಕಿರಣ: ಅಮೃತಾಂಶುರಶ್ಮಿಗಳ 
ಕುಂಚಿಗೆಯಿಂ (ಕಾದಂಪೂ. ೬೬೭). [ಅಮೃತಾಂಶು* ರಶ್ಮಿ] | 
ಅಮೃತಾಕರ (ನಾ). ೧. ಅಮೃತಕ್ಕೆ ಆಕರವಾದುದು; ಅಮೃತದ ; 
ನೆಲೆ, ಮೂಲ. ೨, ಕ್ಷೀರಸಮುದ್ರ. 
ಅಮೃತಾಕರಾವನಿ - ಅಮೃತಕ್ಕೆ ನೆಲೆಯಾದ ಭೂಮಿ: ಭೋರೆನೆ |40 
ಪಾಯ್ದರ್ಪ ರಸಪ್ರವಾಹಚಯಮಾವಾಳಂಗಳಂ ತೀವುತಿರ್ಪಿನಮಿರ್ದತ್ತ | 

ಮೃತಾಕಳರಾವನಿಯವೊಲ್‌ ಪುಂಡ್ರೇಕ್ಷುವಾಟೀಕುಲಂ (ಜಗವಿ. ೨-೯). 

[ಸಂ.) 
ಅಮೃತಾಕ್ಷರ (ನಾ). ಅಮೃತದಂತೆ ಇಂಪಾದ ಅಕ್ಷರ: ಪಂಡಿತ | 

ನೊಡನನೃತಾಕ್ಷರಗಂಡೂಷಮನುಗುಳ್ವ ತೆಜದನುಗ್ರಾಹಿಸೆ.. . ಎರ್ದೆ । 45 

ಗೊಂಡುದುಪನ್ಮಾಸಂ (ಶಾಂತಿಪು. ೮-೧೪೯). [ ಅಮೃತ + ಅಕ್ಷರ] | 


5 


| 
೨೩-೬೧೦). i | 


| 
ಕು. | 
[10 
| 
| 


ಆ 


30 


35 


ಅಮೃತೋದ 
ಅಮೃತಾಶ್ರಿ (ನಾ). ಮಂಗಳಕರವಾದ ದೃಷ್ಟಿ: ಸದಮಲ ಭವಾನಿ 
ಸಹಿತೀಕ್ಷಿಸೆ... ಅಮೃತಾಕ್ಷಿಯಿಂ ಬಳಿಕ ಪೊಗಳಿದನೆದ್ದು ಚತುರ್ಮುಖಂ 
(ವೀಕೈಪು. ೨-೨-೩೧). [ಅಮೃತ + ಅಕ್ಷಿ] 
ಅಮೃತಾಧರೆ (ನಾ). ಅಮೃ ತದಂತೆ ಮಧುರವಾದ ತುಟ 
ಯುಳ್ಳವಳು : ಅಮೃತಮಯವಾಣಿ ಪರಿಲಸದಮೃತಾಧರೆ . .. ಅಮೃತ 
ಮತಿ (ರಾಜಶೇ. ೩-೧೨). [ಆ ಸೆಂ. ಅಮೃತಾಧರಾ) 
ಅಮೃತಾನುಭವ (ನಾ). ಬ್ರಹ್ಮಾನಂದದ ಅನುಭವ : ಅಮೃತಾನು 
ಭವದಿ ಶ್ರೀಮಂತರಾಗಿ ಶ್ರೀಜ್ಞಾನದೇವನೆನುವ ಮನದಿಂದ ಮುಕ್ತ ಭಗ 
ವಂತಯುಕ್ತೆ ಸಂಪ್ರಾಪ್ತ ಅಮೃತ ತನುವ (ಮುಕ್ತಕಂ. ೧೫-೧೧). 
[ ಅಮೃತ * ಅನುಭವ] 
ಅಮೃತಾನ್ನ (ನಾ). ಅಮೃತದ ಆಹಾರ, ಅನ್ನ: ಕಾಳಕೂಟಂ 
ಬೆರಸಿದಮೃತಾನ್ನ ಭೋಜನವೊ ಪೇಳಲರಿದೆನೆ (ಜೈ ಮಿಭಾ. ೨೯-೩೫). 
[ಅಮೃತ + ಅನ್ನ] 
ಅಮೃತಾಬ್ದ (ನಾ). ಕೆಂದಾವರೆ: ಜಿನಾಂಭ್ರಶ್ವಸದಮೃತಾಬ್ದಮನಾ 
ಘ್ರಾಯಿಸಿದಂ ಜಿನಚಂದ್ರಂ (ಶಾಂತಿಪು. ೭-೪೧). [ಅಮೃತ + ಅಜ್ಜ] 
ಅಮೃತಾಬ್ದಿ (ನಾ). ಎ ಅಮೃತಜಳಧಿ: ಸುಖಾಮೃತಾಬ್ಕಿ ತಾನಾರ್ಗೆ 
(ಶಾಂತಿಪು. ೭-೧೫). [ಅಮೃತ * ಅಜ್ಜಿ) 
ಅಮೃತಾಯತ (ಗು). ಅಮೃತದಂತಿರುವ ; ಅಮೃತಕ್ಕೆ ಸಮಾನ 
ವಾದ: ಪಂಚಮ ಕಲ್ಪಪ್ರಧಾನರಮೃತಾಯತಮಾದಿಂಚರದಿಂ ಬಿನ್ನವಿಸಿ 
ದರ್‌ (ಶಾಂತಿಪು. ೧೧-೯೩). [< ಸಂ. ಅಮೃತಾಯಿತ] 
ಅಮೃತಾರ್ಚಿ (ನಾ). - ಅಮೃ ತಾಂಶು : ಅಮೃತಾರ್ಚಿಯಂತೆ ವಿಸ್ತರಿತ 
ಕುವಲಯಸೆಂದು ಧರ್ಮಜನ ಧರೆ ಪೊಗಳುತಿಕೆ (ಜೈಮಿಧಾ. ೨-೧೩). 
[ಆ ಸಂ. ಅಮೃತಾರ್ಚಿಸ್‌] 
ಅಮೃತಾನಹ (ಗು). ೧. ಮುಕ್ತಿಯನ್ನುಂಟುಮಾಡುವ. (ನಾ). 


೨. ಮೋಕ್ಷ: “ಕೈವಲ್ಕಮಪುನರ್ಭವಂ . . . ಅಮೃತಾನಹಂ . . . 
ಮೋಕ್ಷಕ್ಕೆ ಪೆಸಕೆನಿಕ್ಕುಂ ” £ಮಂಗರಾ. ೮-೨೬). [ಸೆಂ.] 


ಅನ್ಭ್ಳುತಾನಾಸ (ನಾ). ಶಾಶ್ವತವಾದ ನೆಲೆ; ಮೋಕ್ಷಸ್ಥಾನ: 
ತ್ರೈಳೋಕ್ಯ್ಕನಾಥಂ ಕುಡುಗೆಮಗಮೃತಾವಾಸಮಂ ವೀರನಾಥಂ 


(ಸುಕುಮಾ. ೧-೧). [ಅಮೃತ * ಅವಾಸ) 

ಅಮೃತಾಶನ (ನಾ). ೧. ಅಮೃತವನ್ನು ಆಹಾರವಾಗಿ ಉಳ್ಳವನು; 
ದೇವತೆ. ೨. ಅಮೃತದ ಆಹಾರ: ದ್ವಿಸಹಸ್ರಹಾಯನಾಂತರಕೃತಾ 
ಮೃತಾಶನನುಂ (ಚಂದ್ರಪು. ೪-೬೯ ವ). [ಅಮೃತ * ಅಶನ] 

ಅಮೃತಾಸಾರ (ನಾ). ಅಮೃತ ವರ್ಷ: ಬಲಲೈಯಂ ಬಾರಿಸಲೆಂದು 
ಬಂದ ಪಥಿಕರ್‌ ಪಥಿಕಾನಯನ ಪ್ರ ಭಾಮೃತಾಸಾರದೆ ತೀವಿ ಬರ್ಪ ಪರಿ 
ಕಾಲ್‌ (ಜಗವಿ. ೨-೪) ; ಏಂ ಕಜಟೆದುದೋ ಕರ್ಣಾಮೃತಾಸಾರಮಂ 
(ಪಂರಾಮಾ. ೧೬-೯೬). [ಅಮೃತ * ಆಸಾರ] 

ಅಮೃತಾಹರಣ (ನಾ). ೧. ಅಮೃತವನ್ನು ಎತ್ತಿಕೊಂಡು ಬರು 
ವುದು; ಅಮೃತದ ಅಪಹಾರ. ೨. ಅಮೃತವನ್ನು ಸ್ವರ್ಗಲೋಕ 
ದಿಂದ ತಂದವನು; ಗರುಡ (ದಕ. 8). [ಸಂ.7 

ಅಮೃತಾಹಾರ (ನಾ). - ಅಮೃತಾಶನ ೨ : ಪಾರಣಾವಿಧಿಯೊಳಮೃತಾ 
ಹಾರಮನಾರೋಗಿಸಿ (ಶಾಂತಿಪು. ೯-೯೯ ವ), 

[ಅಮೃತ * ಆಹಾರ] 

ಅಮೃತೆ (ನಾ). ೧.'ಅಮರದ ಬಳ್ಳಿ: “ಅಮೃತಾ, ವತ್ಸಾದನೀ, 
ಗುಳೊಚಿೀ ಈ ೩ ಅಮರ್ದುವಳ್ಳಿ” (ಹ ಲಾಯು. ೧೦೧-೧೬೧). 
೨. ಕಿರುನೆಲ್ಲಿ ಗಿಡ. ೩. ಅಳಲೆಕಾಯಿ ಗಿಡ. [ಆ ಸಂ. ಅಮೃತಾ] 

ಅಮೃತೋದ (ನಾ). ಕ್ಲೀರಸಮುದೃ್ರ. [ಅಮೃತ + ಉದ] 


ಅನ್ಭುತೋದ್ಭನ 


ಅನ್ಭುತೋದ್ಭನ (ನಾ). ೧. ಅಮೃತವು ಹುಟ್ಟುವುದು. ೨. ಅಮೃ 
ತವು ಹುಟ್ಟಿದ ಸ್ಥ ಕಳ; ಸಮುದ್ರ. [ಅಮೃತ * ಉದ್ಭವ] 

ಅಮ್ಮೆ (ಣಾ). ೧. 'ರಿಮಾವಾಸ್ಯೆ- ಆಮೆಯಲಿನನೊಡನಿರ್ದು ತೊಲಗಿದ 
ಹಿಮಕರನವೊಲು (ತೊರರಾ. ೨-೪-೭). ೨. ಚಂದ್ರನ ಹದಿನಾರು 
ಕಲೆಗಳಲ್ಲಿ ಕೊನೆಯದು : ಅಮೆವಾಮೆ ಸಂಪೂರಣಚ್ಛಾಯೆ ಹೈಮ 
ವತಿಸುಮನತಾಜ್ಯೋತ್ಸ್ನೆ ಸ್ವಧಾಕಾಂತಿ. .. ಹದಿನಾಜು ವರ್ಷದೊಳೆ 
(ಭಾವಚಿಂ. ೪-೧೪). [ಆ ಸೆಂ. ಅಮಾ] 

-ಅಮ್ಮೆ (ಪ್ರ). ನಿಷೇಧಾರ್ಥಕ ಭಾವನಾಮ ಪ್ರತ್ಯಯ : ನಿನ್ನಟಿಯ 
ಮೆಯೆ ನಿನ್ನನಿನಿತಂ ಮಜುಗಿಸಿದುದು (ಆದಿಪು. ೫-೯೫) ; ಅಟ್ಟಿ ಮೆವಡು 
ವುವು ಕುಡಿದೊಂದು ಪಣ್ಣರಸದೊಳೆ ಗಿಳಿಗಳ್‌ ( ಪಂಪಭಾ. ೧-೫೬) ; ವೀರ 
ನಂಜಮೆಯಂತೆ ತೆಂಗಿನಕಾಯಂತೆ ಕೇದಗೆಯ ಪುಸ್ಪದಂತೆ (ಧರ್ಮಾಮೃ. 
೮-೯೪) ; ಅಮೆಗೆ -ತೀರಮೆ, ಆಟ್ಕಮೆ, (ಶಮದ. ೨೧೧ ಪ್ರಯೋ). 

ಅಮೇಧ್ಯ (ಗು). ೧. ಯಜ್ಞ Wy ಯೋಗ್ಯವಲ್ಲದ. ೨. ಅಶುದ್ಧ 
ವಾದ; ಕೊಳಕಾದ; ಅಪ ಸಿತ್ರ ವಾದ: ಅಗಲೊಳಗಿಕ್ಕಿದೊಳ್ಳು ಣಿಸ 
ನೇಧ್ಯಮುನೆಂಜಲುಮಪ್ಪುದು (ಹ: ೨-೫೧). (ನಾ). ಠ್ಮ್ಮಿ ಹೇಲು) 
ಮಲ: ಮಲದೊಳಗೆ ಪುಳುವಾಗಿರುತೆ ಕೂದಲಿನ ಮಾತ್ರದೊಳಷ್ಟ 
ಮೇಧ್ಯವ ಮೆಲುವನು (ಶಂಕದಾ. ೧೦-೩೭). [ಸಂ.] 

ಅನೇಯ (ಗು). ಅಳೆಯಲಾಗದ ; ಎಣಿಕೆಗೆ ಮಾರಿದ: ಸ್ವಚ್ಛ 
ಕರ್ಣಾಟಕರ ತೆಂಕಣರಚ್ಚ ಬಾಹ್ಲೀಕರನಮೇಯ ಪರಾಕ್ರಮಾನ್ವಿತರಾ 
(ಕರ್ಣಾಕ. ೩೧೫); ಅನುಪಮಚಾರಿತ್ರರದ್ವಿತೀಯರಮೇಯರ್‌(ಶಾಂತಿಪು, 
೧-೨೩). ([ಸಂ.7 

ಅಮೋಘ (ಗು). ೧. ವ್ಯರ್ಥವಾಗದ ; ಸಾರ್ಥಕವಾದ. ೨. ಗುರಿ 
ಯನ್ನು ಮುಟ್ಟುವ; ಸಿದ್ಧಿ ಹೊಂದುವ. ೩. ತುಂಬ ಬೆಲೆಯುಳ್ಳ : 
ಹಿಂಸನಮಮೋಘ ಶರಮಾಯ್ತು ಕೆಡೆದುದಾತ್ಮಕುರೆಂಗಂ (ಯಶೋಚ. 
೩-೨೮). ೨. [ಜೈನ] ಒಂದು ಪರ್ವತಶಿಖರದ ಹೆಸರು: ತತ್ಯುಳ 
ದರಿಷ್ಯಪ್ರಾಗ್ನಿಗೀಶದಮೋಘ ಸುಪ್ರಬುದ್ಧ ರುಂದ್ರ . . . ಕೂಟಾಸ್ಟಕಂಗ 
ಳೊಳ್‌' ರಮಿಯಿಸುವ (ಆದಿಪು. ೭-೩ ವ). &. [ಜೈನ] ವ್ಯರ್ಥವಾಗದ 
ಒಂದು ಬಗೆಯ ಬಾಣ: ವಜ್ರಕಾಂಡಮೆಂಬ ಬಿಲ್ಲುಂ ಅಮೋಘಮೆಂಬ 
ಶರನಿಕರಮುಂ (ಆದಿಪು. ೧೫-೩ ವ). [ಸಂ.] 

ಅನೋಘಂ (ಅ). ವ್ಯರ್ಥವಾಗದಂತೆ ; ಸಾರ್ಥಕವಾಗಿ; ತಪ್ಪದೆ; 
ಅತಿಶಯವಾಗಿ; ಶ್ರೇಷ್ಠವಾಗಿ : ವರವನನೋಘಮಾಗೆಮಗೆ ದೇವತೆ 
ಗಳ್‌ (ಕವಿರಾ. ೧-೧೧೫) ; ಬಹುಕಳಾಳಾಪಂಗಳಂ ಕಲ್ತು ಬರ್ಪೆವ 
ಮೋಘಂ ಬಿಡಿಂ (ಸುಕುಮಾ. ಭೂಮಿಭಾರವನಮೋಘಂ 
ಪಿಂಗಿಸಲ್ಟೀಟ್ಟುದು (ಜಗನಿ. ೧-೭೪). [ಸಂ.] 

ಅನೋಫಘನಚನ (ನಾ). ೧. ವ್ಯರ್ಥವೆನಿಸದ ಮಾತು ; ಎಂದೂ 
ತಪ್ಪದ ಮಾತು. ೨. ಆಡಿದ ಮಾತು ತಪ್ಪದವನು; ಸತ್ಯವಾಕ್ಯ. 

[ಅಮೋಘ * ವಚನ] 

ಅಮೋಘವರಿಷ (ನಾ). - ಅಮೋಘವರ್ಷ: 
ವರಿಷಂ ಪೃಥುವೀರಾಜ್ಯಂಗೆ[ಯ್ಯೆ] (ಬೊಂಕಶಾ. 
೨೪-೧; 2). [ಆ ಸಂ. ಅಮೋಘವರ್ಷ] 

ಅಮೋಘವರ್ಷ (ನಾ). ನೃಪತುಂಗನೆಂಬ ರಾಷ್ಟ್ರಕೂಟ ರಾಜನ 
ಒಂದು ಬಿರುದು: ಭಾವಿಸಿ ಬೆಸಸಿದನಖಿಳಧರಾವಲ್ಲಭನಿಂತಮೋಘವರ್ಷ 
ನೃಪೇಂದ್ರಂ (ಕವಿರಾ. ೩-೧). [ಅಮೋಘ + ವರ್ಷ] 

ಅಮೋಫೆ (ನಾ). ೧. ತುತೂರಿ ಹೊವಿನ ಗಿಡ; ಪಾದರಿಗಿಡ. 
೨. ವಾಯವಡಂಗದ ಗಿಡ. ೩. ಅಳಲೆಕಾಯಿ. 

[ಆ ಸಂ. ಅಮೋಘಾ,] 


೨-೩೫) ; 


ಸ್ವಸ್ತಿಶ್ರೀ ಅಮೋಘ 


೧೯೩೩ , ಹಾವೇರಿ. 


೩೫೧ 


5 


poy 


5 


33 


40 


45 


ಅಮ್ಮ, 
ಅಮೌಢ್ಯ (ನಾ). ೧. ದಡ್ಡತನವಿಲ್ಲದಿರುವುದು; ಜಾಣತನ. 
೨. ಜಾಣ; ಮೌಢ್ಯವಿಲ್ಲದವನು: ಮಹಾನಿರುಪಮಿತ ಮಹಿಮಾ 
ಢ್ಕನಂ ಪ್ರೌಢನನಮಾೌಢ್ಯನನು (ಬಸಪು. ೪೬-೭೧). (ಸೆಂ. 
ಅಮಾೌಲ್ಯ (ಗು). ಬೆಲೆಕಟ್ಟಿಲಾಗದ; ಬಹಳ ಬೆಲೆಯುಳ್ಳ ; ತುಂಬ 
ಶ್ರೇಷ್ಠವಾದ: ಕಲ್ಮಾಣಯುಕ್ತ ವವೌಲ್ಕವರಿಹೃತಶಲ್ಕವು (ಬಸಪ. 
೪೩-೬೬) ; ಈ ಅಮೌಲ್ಯ ಜಾನಸದ ಸಾಹಿತ್ಯದತ್ತ ವಿಶೇಷ ಲಕ್ಷ್ಯವನ್ನು 
ಸಾಹಿತಿಗಳು ಪೂರೈಸಿಲ್ಲ (ಕರ್ಣಾಕ. ೩೭೨). [ಸಂ.] 
ಅಮ್ಮ, ಆಮ್ಮ, (ನಾ). ಅಪ್ಪ; ತಂದೆ. ಅಮ್ಮಂಗಳ್‌, ಅಮ್ಮಂದಿರ್‌ 
(ಬಹುವ): ಬಣರರ್‌ ದಡ್ಡನರಾಧಿಪತ್ಯರವರಮ್ಮಂಗಳ್ವಣವಿಧ್ಯದರಾಜರಾ 
ಇಷ್ಟ ಸುದೇವಿ ರತ್ನಾವಲಿ ಮಾಡಿಸಿ ಸನ್ಹಿಯೊಳೊಳ್‌' ಶಿನಾಲಯಂ (ಎಕ. 
x (5), ಚಿಕ್ಕಬ. ೬೬-೧೪; ೯ನೆಯ ಶತ); ಬ್ರತಂಗಳಂ ನಿಮ್ಮಮ್ಮಂ 
ಬಿಸುಡಲ್ರೇಟ್ಲನಪಫ್ಫೊಡೆ ಪೆಜವುಳಿವಿಸುಡದಿರ್‌' (ವಡ್ಡಾರಾ. ೧೧-೧೦) ; 
ನಿಮ್ಮಮ್ಮಂ ಕರ್ಣನೆಲ್ಲಿದನ್‌ (ಪಂಪಭಾ. ೧೩-೫೭ ವ); ನೀತಿಯನಜನ 
ದೆಮ್ಮಂದಿರ ಮಾತಂ ಮನ್ನಿಸಿ ನಿಜೋಚತ ವ್ರತಗತಿಯಿಂ ಜಾತಿ 
ಕುಲೌನ್ನತ್ಯಮನಭಿಜಾತರ್‌ ಮಾಲ್ಪಂತೆ ಮೂರ್ಬರೇಂ ಮಾಡುಗುಮೇ 
(ಶಬ್ದಾನು. ೩೧೯ ವ್ಯಾಖ್ಯಾ). ೨. “ಗಂಡಸರ ಹೆಸರಿನ ಕೊನೆಯಲ್ಲಿ 
(ಅಣ್ಣ, ಅಪ್ಪ ಎಂಬಂತೆ) ಸೇರುವ ಮಾತು : ಚನ್ಹಿಯಮ್ಮರಸರ್‌ 
ದೇವರ್ಗ್ಗೆ ಮಣ್ಣಂ ಕೊಟ್ಟರ್‌ (ಎಕ. ೫1, ಚಿತ್ರದು. ೨೪-೧; 500) ; 
ಕೊತ್ತಮ್ಮಶರ್ಮಣೇ ಎಡೆತೊಆಕೆನಾಡು ವಿಷಯೇ (ಮೈಆರಿ. ೧೯೩೬, 
೫೩-೨೨ ; 550) ; ಗೊಯ್ಕಿನ್ನಮ್ಮಾಗಳಲುಗಣ್ಣುಗ ಬೆದೆನ್ನೆಲ್ಮಣ್ಯೊಟ್ಟರ್‌ 
(ಮೈಆರಿ. ೧೯೩೨, ೫೮-೪ ; 825). ೩. ಪೂರ್ವ ಚಾಲುಕ್ಯರಾಜರಲ್ಲಿ 
ಒಬ್ಬಾತನ ಹೆಸರು. ೪. ಪ್ರೀತಿಯಿಂದ ಸಂಬೋಧಿಸುವಾಗ (ಅಪ್ಪ, 
ಅಯ್ದ ಎಂಬಂತೆ) ಬಳಸುವ ಮಾತು: ಅವರ್ಗಳೆಲ್ಲಂ ನೆರೆದಿಂತೆಂದ 
ರಮ್ಮಾ ಪೂರ್ವದಿಂ ದ ೦ ಬಂದ ಕುಲಸಂತತಿಯೆಂ ಕಾವೊರಾರುಮಿಲ್ಲ 
(ವಡ್ಡಾರಾ. ೩೮-೧೪) ; ಅಮ್ಮ ನಿನ್ನನೊಡಗೊಂಡು ಮುಲುಂಗುವ ಕಾಲ 
ಮಾದುದೋ (ಕಾದಂಪೂ. ೧೮೨) ; ಅಮ್ಮ ಪಾಸಪಮುಂಟಿಂದಅಕಿ ನೀಂ 
(ಧರ್ಮಾಮೃ. ೯-೫೫). ೫. ತಿರಸ್ಕಾರವನ್ನು ಸೂಚಿಸುವಾಗೆ ಬಳಸುವ 
ಮಾತು: ಎಮ್ಮಂ ಪಿಡಿದೆಲಕಿವಂದಿನ ನಿಮ್ಮದಟುಗಳೀಗಳೆತ್ತ ವೋದುವೊ 
ಪಿಡಿವಟ್ಟಮ್ಮ ಬಟಲ್ಲಿರೆ ಕಂಡಿರೆ ನಿಮ್ಮಳ ವಂ ನಿಮಗಮಾಗಳೀಯೆಡ 
ಜಾಾಯ್ತೇ (ಸಂಪಭಾ. ಅಮ್ಮ : ೨. ಸಿರಿಯಮಗೌಂಡನ 
ಹೆಂಡತಿ (ಇಆ. X11; ೧೦೧-೪ ; 1279). 
ಮ್ಮನ್ಮ (ದ್ವಿರುಕ್ತಿ ): : ಎಲೆಯಮ ಒಮ್ಮ ಹಾವಿದೆಯತ್ತ ಹೋಗದಿರು 
ಸ ೪೮-೪). ಅಮು ನಗಂಧವಾರಣ - ಒಂದು ಬಿರುದು : ಅಮ್ಮನ 
ಗಂಧವಾರಣಂ ಪಡೆಮೆಚ್ಚೆ ಗಂಡಂ ಗುಣಾರ್ಣವಂ (ಪಂಪಭಾ.೧-೧೪೮ವ); 
ಅಂಕದ ಗಣನಾಯಕಂ ' ನರಿದನಕೆ ಶೈಮಗಮ್ಮನಗಂಧವಾರಣಂ (ಗದಾಯು. 
[« ಅಮ್ಮ] 
ಮ್ಮ (ನಾ). ೧. ತಾಯಿ; ಮಾತೆ: ಅವ್ವಾ ಬಾಕೆಯೆನುತಂ ಕಂದ 
ನಮ್ಮನ ಕಚ್ಚೆಯಂ ಸಿಡಿದಾಗ ತಗೆವುತಿರೆ (ಬಸಪು. ೪೭-೨೦) ; ನಮ 
ಪತಿಗಂದಧಿಕದೇವರ ನಮ್ಮಕಾಣಿಸು ತಾಯೆ ಮುಖ್ಯಪ್ರಾಣನಂಗನೆಯೆ 
(ಕುವ್ಯಾಆ. ಓರಿಇ. ೩೩-೧೧) ; ಅಮ್ಮ ನೀನು ಸಾಯಲೇಕೆ ನಮ್ಮ ತಬ್ಬಲಿ 
ಮಾಡಲೇಕೆ ಸುಮ್ಮನಿಲ್ಲಿಯೆ ನಿಲ್ಲೆನುತ್ತ ಅಮ್ಮನಿಗೆ ಕರು ಹೇಳಲು 
(ಗೋಹಾಡು. ೭೪) ; ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಮಗಳ ಮನಸ್ಸು 
ಕಲ್ಲಿನ ಹಾಗೆ (ಗಾದೆ). ೨. ಹೆಂಗಸರ ಹೆಸರಿನ ಕೊನೆಯಲ್ಲಿ (ಅಕ್ಕು, 
ಅವ್ವ ಎಂಬಂತೆ) ಸೇರುವ ಮಾತು. ಉದಾ-- ಗಿರಿಯಮ್ಮ, 
ಚನ್ನಮ್ಮ, ಲಕ್ಷ್ಮಮ್ಮ, ಹೊನ್ನಮ್ಮ. ೩. ಗೌರವ ಸೂಚಕವಾಗಿ 
ಸ್ಟ್ರೀವಾಚಕ ಶಬ್ದಗಳ ಕೊನೆಯಲ್ಲಿ ಸೇರುವ ಮಾತು. ಉದಾ-- 


೭-೩೯). 


೧-೧೦). 


ಅಮ್ಮ 
ಅಜ್ಜಮ್ಮ, ಅತ್ತೆಮ್ಮ. ೪. ಸ್ರ್ರೀದೇವತೆ: ಅಮ್ಮನವರ ಉತ್ಸವ 
ಹೊರಟಿದೆ (ರೂಢಿ). ೫. (ಕರಾ) `ಅಂಬಿಗರ ಒಂದು ದೇವತೆ: 
ಜಟಕಾ, ಅಮ್ಮ , ಬೊಬ್ರ ಯೆಂಬ ದೇವತೆಗಳಿಗೆ ಈ ಅಂಬಿಗರು ನಡ 
ಕೊಳ್ಳುವರು (ಕಭಾಗೆ. ೧೮೩). ೬. ಸಿಡುಬು: ಆ ಹುಡುಗಿಗೆ ಅಮ್ಮ 
ಎದ್ದಿದೆ (ರೂಢಿ). ೭, (ದಕ. ಪ್ರಾದೇ.) ಅಜ್ಜಿ: ನಮ್ಮ ತಾಯಿ ಮನೆ 
ಯಲ್ಲಿರಲಿಲ್ಲ, ಅಮ್ಮ ಮಾತ್ರ ಇದ್ದರು (ರೂಢಿ). ೮. ಹೆಂಗಸು : ಆ ಅಮ್ಮ 
ಏನೋ ಹೇಳುತ್ತಿದ್ದಾಳೆ (ರೂಢಿ). ೯. ಗಂಡ ಸತ್ತವಳು; ರಂಡೆ; 
ಮುಂಡೆ. ಕ 

ಅಮ್ಮನ ಬೇನೆ ವಾಂತಿ ಭೇದಿ ರೋಗ ; ಕಾಲರಾ (ಕಿ). ಅಮ್ಮ 
ನಾಟಿಐ “ಮೈಲಿಬೇನೆ ಅಮ್ಮನ ಹಾವಳಿ” (ಜಾನಕೋ. ೧೩). 

[ಜೀ ॥ ತಮಿ. ಅಮ್ಮಾ, ಅಮ್ಮಾಳ್‌ ಎ ತಾಯಿ, ದಾದಿ, ಹೆಂಗಸು, 
ಅಮ್ಮ ವ ತಾಯಿ, ಅನೇಕ ದೇವತೆಗಳ ಹೆಸರು, ಅಜ್ಜಿ ; ಮಲ. ಅಮ್ಮ ೨ 
ತಾಯಿ, ದೇವತೆ (ಮುಖ್ಯವಾಗಿ ಕಾಳಿ) ; ಕೊಡ. ಅಮ್ಮೆ - ಬ್ರಾಹ್ಮಣ 
ರಾಗಿ ಮತಾಂತರಹೊಂದಿದ ಕೊಡಗರ ಒಂದು ಒಳಪಂಗಡ, ಅಮ್ಮತಿ 
(ಸ್ತ್ರೀ); ತುಳು. ಅಮ್ಮ - ತಾಯಿ, ಹೆಂಗಸು ; ತೆಲು. ಅಮ್ಮ, 
ಅನು ಇ ತಾಯಿ, ಪರಿಚಾರಕಿ, ಹೆಂಗಸರನ್ನು ಸಂಬೋಧಿಸುವ ಗೌರವ 
ಸೂಚಕ ಶಬ್ದ ; ಕೊಲಾ, ಅಮ್ಮ, ಅಮ್ಮನೆವ್‌ (ಬಹುವ) = ತಾಯಿ; 
-ಕುಣ. ಅಮ = ತಂದೆಯ ತಂಗಿ, ಸೋದರಮಾವನ ಹೆಂಡತಿ, ಹೆಂಗಸು; 
ಶುವಿ, ಅಮ್ಮ - ತಂದೆಯ ತಂಗಿ, ಚಿಕ್ಕಮ್ಮ. 1 ಸಂ. ಅಂಬಾ, ಆಂಬಾಡಾ, 
ಅಂಬಾಲಾ, ಅಂಬಾಲಿಕಾ, ಅಂಬಿ, ಅಂಬಿಕಾ, ಅಂಬಯಾ ಇ ತಾಯಿ] 

ಅಮ್ಮ, (ಅ). ೧. ಆಶ್ಚರ್ಯ, ಆಯಾಸ, ದುಃಖ ಮುಂತಾದುವು 
ಗಳನ್ನು ಸೂಚಿಸುವ ಅವ್ಯಯ: ಆಯ್ಕೊ, ಅಮ್ಮಾ ಈ ನೋವನ್ನು 
ತಾಳಲಾರೆ (ರೂಢಿ). ೨. ಅಣಕ, ಆಕ್ಷೇಪಣೆಗಳನ್ನು ಸೂಚಿಸುವ 
ಅವ್ಯಯ : ಅಮ್ಮಾ ಏನು ಹೇಳಲೋ ನಿನ್ನ ಸಾಹಸವನ್ನು (ರೂಢಿ). 
ಅಮ್ಮಮ್ಮ (ದ್ವಿರುಕ್ತಿ): ಆಹಹಾ ಬಾಹಾಬಳದಿಂದಮ್ಮಮ್ಮ ದಿಕ್ಟಾಳ 
ರನಳುಕಿಸಲದ್ರೀಂದ್ರಮಂ ಚಾಳಿಸಲ್‌ (ಎಇ. XVI, ೭೧-೨೬; 1074); 
ಭಾಪಮ್ಮಮ್ಮ ಬಣ್ಣಿಪರಾರೆಲೆ ಭಾವಿಪ್ಪೊಡೆ ಪಾಂಡ್ಕದೇಶಜರೆ ಧನ್ಯರ್‌ 
ನೋಡೆ ಭೂ ಚಕ್ರದೊಳ್‌' (ಧರ್ಮಾಮೃ. ೫-೭೨) ; ಅಮ್ಮಮ್ಮ ಹರಿನಿಕರ 
ಹರಹಿನಿಂದೊಸ್ಪಿರಲು (ಬಸರ. ೧-೧೮) ; ಕಂಸನಾ ಚಾಳಾನೆಯಂ ಕೆಡಹಿ 
ದೊಡೆ ಮಹಾದ್ಭುತವಾಯ್ತೆ ಹೇಳಲರಿದಮ್ಮಮ್ಮ ನೀಂ ಮಹಾಂ ವೀರನೈ 
(ಸಾಳ್ವಭಾ. ೧೫-೩೧) ; ಹ್ಯಾಗೆಹ್ಯಾಗೈಯೈಯೊ ಅಮ್ಮಮ್ಮ ನೀಗಿ ಅಕಟ 
ಕಟ ಸಾಗದ ಪ್ರಾಣ (ಜಿನಮು. ೩೬-೪೩). 

[ದೇ. ॥ ತಮಿ. ಅಮ್ಮ, ಅಮ್ಮಮ್ಮ ದಯೆ, ಆಶ್ಚರ್ಯ, ಸಂತೋಷ 
ಸೂಚಕ ಅವ್ಯಯ ; ಮಲ. ಅಮ್ಮ ಅಮ್ಮಾಹೆ ಎ ದುಃಖ, ಸಂದೀಹ, 
ಕಳವಳ ಆಶ್ಚರ್ಯ ಮುಂತಾದುವುಗಳನ್ನು ಸೂಚಿಸುವ ಆವೈಯ. 
! ಪ್ರಾ. ಅಮ್ಮೊ] 

ಅನ್ಮುಂಗೊಡಲಿ (ನಾ). ಕಟ್ಟವತ್ತಿಗೆ ಎಂಬ ಗಿಡ; ಶಂಖಪುಸ್ಪಿ: 
“ಅಮ್ಮಂಗೊಡಲಿಯೆಂದು ಹೆಗ್ಗಟ್ಟಿ ವತ್ತಿಗೆ? (ಶಮದ. ಪರಿ. ೨); 
* ಬಿಡದಮ್ಮಂಗೊಡಲಿ ಕಟ್ಟಿವತ್ತಿಗೆ” (ಕವಿಕಂ. ೨೧೭); ಶ್ರೀರಾಜಾವರ್ತ 
ದಿಂ ಕೆಂಡರಿಸಿದ ಸತಿವೋಲ್‌ ಕೌಸ್ತುಭಂ ಮೇಘಮಾಲಾಕಾರಂಬೊಲ್‌ 
ಶಂಖಮಮ್ಮಂಗೊಡಲಿಯ ಮುಗುಳ್ವೊಲ್‌... ಇರೆ ತನುಚ್ಛಾಯೆಯಂ 
ಮಿಕ್ಕ ಲೋಕಾಧಾರಂ ರಕ್ಷಿಪ್ಪುನಕ್ಕೀ ಭುವನ ಭನನಮಂ (ಭಾಷಾಭೂ. ಕಿ. 

[1] 

ಅಮ್ಮೆಂಡಲ (ನಾ). ಜಲರಾಶಿ: ಪೃಥ್ವೀಮಂಡಲಮುಮಂ,ಅಮ್ಮಂಡಲ 
ಮುಮಂ ಬಳಸಿ ಬರೆದಂತೆ ಅಸಂಖ್ಯಾತ ದ್ವೀಪ ಸಮುದ್ರಂಗಳುಂ ಬಳಸಿ 
ಯುಮಿರ್ದುವು (ಜೀವಸಂ. ೨-೧೦ ವ). [ಸಂ. (ಅಪ್‌ + ಮಂಡಲ)] 


೧೭೬). 


೩೫.೨ 


ಅಮ್ಮಯ 


ಅಮ್ಮಕುಂದೆ (ನಾ). ಒಂದು ಊರಿನ ಹೆಸರು: ಅಮ್ಮಕುನ್ಹೆಯಲಾ 
ಚನ್ಹ್ವ್ರಾರ್ಕತಾರಂ ಸಲುತ್ತುಮಿರೆ (ಎಇ. 126 ೨೬೪-೭೫; 1117). "ಅನ್ನ 
ಕುಂಡೆ? ಪರಾ. (1, 
ಅಮ್ಮಗೆ (ನಾ). ಹಾವುಗೆ; ಮೆಟ್ಟು (?) : ಹೇಮದಮ್ಮಗೆಯಿಂದ ಪೊಳೆ 
5 ವಂತ ಪಾದಮಂ ಕಾಮಜನಕನ ರೂಪುಲಾವಣ್ಯಮಂ ಬಿಡದೆ ಭಾವಿಫುದು 
ಮನ್ಮನದೊಳು (ತುರಂಗ. ೮೭-೨೧). (2) 
ಅಮ್ಮ ಚವಾಡಿ (ನಾ). ಒಂದು ಊರಿನ ಹೆಸರು: ಅಮ್ಮಚವಾಡಿಯಂ 
ಮಟ್ಮಟಕವುಗಿಸಿ (ಚಿಕಎ. ೨-೨೯). [ಅಮ್ಮಚ್ಛ * ವಾಡಿ] 
ಅಮ್ಮಡಿಗಾವುಂಡ (ನಾ). ಒಬ್ಬಾತನ ಹೆಸರು: ಕಿಜವುಸೂರ ಪೆರ್ಗಲಿ 
ಯರ ಬಿಜಯಿತ ಗಾವುಣ್ಣನ ಮಗಂ ಅಮ್ಮಡಿಗಾವುಣ್ಣಂ (ಮೈ ಆರಿ. ೧೯೩೧; 
೪೩-೬ ; 993). [ಅಮ್ಮಡಿ * ಗಾವುಂಡ] 
ಅಮ್ಮಣ (ನಾ). ನಾಲ್ಕು ಕೊಳಗದಷ್ಟು ಪ್ರಮಾಣ; ಒಂದು ದ್ರೋಣ 
ದಷ್ಟು ಅಳತೆ; ೭೬೮ ತೊಲದಷ್ಟು ತೂಕ: ಒಂದು ಅಮ್ಮಣ ಅಕ್ಕಿ 
ಯನ್ನು ಬೇಯಿಸಿದನು (ಬುದ್ಧಪ. ೧೬). [ಆ ಸೆಂ. ಅರ್ಮಣ] 
ಅಮ್ಮಣಗಾವುಂಡ (ನಾ). ಒಬ್ಬಾತನ ಹೆಸರು: ನೆಲ್ಲೂರ ಮಲೆಯರ 
ಕೆಟೆಯಮನಮಗ ಅಮ್ಮಣಗಾವುಣ್ಣನುಂ (ಎಕ. ೪೫, ಸೊರಬ, 
೪೭೧-೯ ; 1012). [ಅಮ್ಮ + ಅಣ್ಣ, * ಗಾವುಂಡ] 
ಅಮ್ಮಣಿ "ಅಮ್ಮಣ್ಣಿ, ನೋ. 
ಅಮ್ಮಣ್ಣಿ, ಅಮ್ಮಣ್ಣ (ನಾ). ಒಬ್ಬಾತನ ಹೆಸರು. "ಅಮ್ಮಣ್ಣ ಗವುಂಡ' 
ಪರಾ. ಅಮ್ಮಣ್ಣಿ: ಆತನ ಮಗಂ ಕರುವಯ್ಯನು ಅಮ್ಮಣ್ಣನು ಕಲ್ಲಂ 
ಮಾಡಿಸಿ ನಿಜಕಿಸಿದ (ಎಕ. ೪111, ಸೊರಬ. ೨೪೦-೯ ; 954). 
[ಅಮ್ಮ * ಅಣ್ಣ) 
ಅಮ್ಮಣ್ಣಿ ಗವುಂಡ (ನಾ). ಒಬ್ಬಾತನ ಹೆಸರು: ತವುದಟ್ಟಗೆ ನಬಬ್ಬೆ 
ಗವುಣ್ಣಿಯ ಮಗ ಅಮ್ಮಣ್ಣಗವುಣ್ಣ ತನ್ನೂರೆಟ್‌ವ ಕಣ್ಣು (ಎಕ. ೪111; 
ಸೊರಬ. ೨೩೪-೧೦ ; 994). [ಅಮ್ಮಣ್ಣ + ಗವುಂಡ] 
ಅಮ್ಮಣ್ಣಿ, ಅಮ್ಮಣಿ (ನಾ). ಮೊಲೆಯ ತೊಟ್ಟು; ಮೊಲೆ: (೪). 
ಅಮ್ಮಣಿ : ಅಮ್ಮಣಿ ಕೊಡು ಎನಗೆ ಗೋಪಿ ಬೆಣ್ಣೆಯ ತೋರೆ ಮೇಲೆ 
ಗಮ್ಮನೆ ತಟಿಕನೆ ಮೊಸರನೆ ಸವಿದು ಸುಮ್ಮನೆ ತೊಟ್ಟ ಲೊಳು ಲೋಲಾಡು 
ವೆನು (ಪುರಂದ. ೩-೧೫೩-೨). "ಅಚ್ಚಿ? ಪರಾ. 
[ದೇ. ॥ ತಮಿ. ಅಮ್ಮಂ; ಮಲ. ಅಮ್ಮಸ್ತಿ ; ತುಳು. ಅಮಣಿ, 
ಅಮನಿ, ಅಮ್ಮಣಿ, ಅಮ್ಮನಿ, ಎಮನಿ] 
ಅಮ್ಮಣ್ಣಿ, (ನಾ). ೧. ಹೆಂಗಸರನ್ನು ಪ್ರೀತಿ ಗೌರವಗಳಿಂದ ಸಂಬೋ 
ಧಿಸುವಾಗ ಬಳಸುವ ಶಬ್ದ : ಬಾರಮ್ಮಣ್ಣಿ ಕುಳಿತುಕೊ (ರೂಢಿ) ; ಏಕ 
ಮ್ಮಣ್ಣಿ, ಇಷ್ಟು ಆಯಾಸ ಪಡುತ್ತೀರಿ (ರೂಢಿ). ೨. ಅರಸು ಮನೆತನ 
ದವರಲ್ಲಿ ಹೆಂಗಸರ ಹೆಸರಿನ ಕೊನೆಯಲ್ಲಿ (ಅಕ್ಕು, ಅಮ್ಮ ಎಂಬಂತೆ) 
ಬಳಸುವ ಮಾತು. ಉದಾ ದೇವರಾಜಮ್ಮಣ್ಣಿ, ನಂಜಮ್ಮಣ್ಣಿ. 
೩, ಗಂಡಸರನ್ನು ಅಪಹಾಸ್ಯವಾಗಿ ಸಂಬೋಧಿಸುವಾಗ ಬಳಸುವ 
ಮಾತು; ಹೆಣ್ಣಿಗ: ತುರುಗಳಿಗಾಗಿ ಜೀವನವ ಕಳೆಯದಿರು ಜೀವನಕೆ 
ಬೇಕೆಂದುಲಿದರಿನ್ನೆಂಠತ್ತು ದನಗಳ ವೊಲಿದುಕೊಡುವೆವು ಬೇಡ ಹೋಗ 
ಮ್ಮಣ್ಣಿಯೆನೆ ಚರರು (ಜಿನಭಾ. ೧೧-೩೪). [ಅಮ್ಮ * ಅಣ್ಣಿ] 
ಅಮ್ಮಣ್ಣಿ (ಅ). = ಅಮ್ಮ (ಸ್ಯಾ ಂಡರ್‌). [7] 
ಅಮ್ಮಣ್ಣಿಗೆ (ನಾ). ಹೆಣ್ಣಿಗ; ಹೇಡಿ (ಸ್ಕಾಂಡರ್‌). 
[ಅಮ್ಮಣ್ಣಿ+ -ಇಗ] 
ಅನ್ಮುಣ್ಣ "ಅಮ್ಮಣ್ಣ' ನೋ. 
ಅಮ್ಮಯ (ಗು). ನೀರಿನಿಂದಾದ ; ನೀರು ತುಂಬಿದ. 
[ಸೆಂ. (ಅಪ್‌ + ಮಯ)] 


10 


45 


ಅಮ್ಮಯ್ಯ, 
ಅಮ್ಮಯ್ಯ, (ನಾ). ಒಬ್ಬಾತನ ಹೆಸರು: ಅವರ ತಮ್ಮೊ ಅಮ್ಮಯ್ಯಂ 


ದೆೇಗುಲಮಂ ಮಾಡಿಸಿ (ಎಕ. ೪1೭, ತೀರ್ಥಹ. ೨೭-೧೧; 929); 
ಬಿಲ್ಲಯ್ಯ ಅಮ್ಮಯ್ಯ ರಾಚಯ್ಯ ಕೇಸವ ಸಾಹಣಿಯ ಸಿರಿಯಣ್ಣ (ಎಕ. 
೪11, ಚನ್ನಗಿ. ೩೨-೫೫; 1050). [ಅಮ್ಮ + ಅಯ್ಯ] 
ಅಮ್ಮಯ್ಯ, (ನಾ). ಹೆಂಗಸರನ್ನು ವಾತ್ಸಲ್ಯದಿಂದ ಸಂಬೋಧಿಸು 
ವಾಗ ಬಳಸುವ ಮಾತು: ಬಾರಮ್ಮಯ್ಯ ಹೋಗೋಣ (ರೂಢಿ). 
[ಅಮ್ಮ + ಅಯ್ಯ. / ತೆಲು. ಅಮ್ಮಾಯಿ] 
ಅಮ್ಮಯ್ಯ (ಅ). ನೋವು, ಆಶ್ಚರ್ಯ ಮುಂತಾಧುವುಗಳನ್ನು 
[ಅಮ್ಮ + ಅಯ್ಯೂ] 


ಸೂಚಿಸುವ ಮಾತು. 
ಅಮ್ಮರುತ (ನಾ). - ಅಮೃತ: ತವಾಧರದಮ್ಮರುತವನ್ನು ಸೇಚಿಸು | 
ಮಂದಸ್ಮಿತೇಕ್ಷಣ ಲಕ್ಷಣನಾಗಿ (ಪ್ರಸಭಾ. ೩೮-೧೫). [ ಸಂ. ಅಮೃತ] 
ಅಮ್ಮಲಬಜಾವಣೆ "ಅಮಲಬಜಾವಣೆ' ನೋ. | 
ಅನ್ಮುವಳ್ಳಿ (ನಾ). ಒಂದು ಊರಿನ ಹೆಸರು: ಅಮ್ಮವಳ್ಳಿ ಪನ್ನೆರಡು 
ಕೊಲುರ್ಪ್ಪನ್ನೆ ರಡು ಗಜ್ಜವೂರ ಮುವತ್ತುಮನಾಳೆ (ಎಕ. ೩1, ಚಳ್ಳಳೆ. 
೩೪-೧೭ ; 815). [ಅನ್ಮು | * ಪಳ್ಳಿ] 
ಅಮ್ಮಹ (ಗು). ಆ ಮಹತ್ವವುಳ್ಳ: ಒಮ್ಮನದಲಿ ನಿನ್ನ ಪೂಜಿಪೆನೆಂ 
ದೊಡೆ ಅಮ್ಮಹ ಭಕುತಿ ಪುಟ್ಟಿದು (ಕೀರ್ಥಮ. ೮೧). 
[ಆದು + ಮಹಾ] 
ಅಮ್ಮಾಂಡಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಮಣಿಸೆಟ್ಟ ಮಾಚಿಸೆಟ್ಟ 
ಅಮ್ಮಾಂಡಿಸೆಟ್ಟ ಅಳಿಯ ಮಾರಿಸೆಟ್ಟ (ಎಕ. 11, ೨೩೬-೧೨ ; 1185). 
[ಅಮ್ಮಾಂಡ್ಕಿ * ಸೆಟ್ಟ] 
ಅಮ್ಮಾಜಿ (ನಾ). ತಾಯಿಯನ್ನೂ ಇತರ ಹೆಂಗಸರನ್ನೂ ಗೌರವ 
ದಿಂದ ಸಂಬೋಧಿಸುವಾಗ. ಬಳಸುವ ಮಾತು : ಓಜೆಯಲ್ಲದುದ 
ಪೇಳ್ವವ ನಾನೆ ಪೋಪೆನಮ್ಮಾಜಿ ತೆಪ್ಪಗಿರಿ ನೀವೆಂದ (ಭರಚ. ೩೭-೫೫) ; 
ಪೆಜತೊರ್ವಳಲ್ಲವಮ್ಮಾಜಿ ನಿಮ್ಮಯ ಪ್ರಾಣದೆಜಕಿಯನ ಚಿತ್ತವನಿರದೆ ನೆ 
ಸೋಸೆಗೊಂಡವಳಿವಳು (ನಾಗಕು. ೪-೨೬) ; ಉಲಿಯಲೇನಮ್ಮಾಜಿ ಅತ್ತ 
ಬಹಿರುದ್ಯಾನ ದೇಗುಲನಘಟತ ಪಡಿಯೆಡೆಯೊಳಾಡಿಸುತಿರ್ದೆವು(ಜಿನಮು. 
೪-೧೪). [ಅಮ್ಮ + -ಜಿ (ಆ ಜೀಯ)] 
ಅಮ್ಮಾಲ (ನಾ). ನಿರ್ಮಲ; ಶುದ್ಧ : ಹೆಮ್ಮೆಯಿಂದಲಿ ನಿನ್ನ ನೆಮ್ಮಿದೆ 
ನೇಮದಲಿ ಅಮ್ಮಾಲಾ ವನಮಾಲಾ ವಿಜಯ ವಿಠ್ಠಲ (ತೀರ್ಥಮ. ೧೦೭). 
[< ಸಂ. ಅಮಲ) 
ಅಮ್ಮಾಲೆ (ನಾ). ಚೆಂಡು ಅಥವಾ ಕಲ್ಲುಗಳನ್ನು ಮೇಲಕ್ಕೆ ಎಸೆದು 
ಕೈಯಲ್ಲಿ ಹಿಡಿಯುವ ಒಂದು ಬಗೆಯ ಆಟ; ಪುಟ ಚೆಂಡಾಟ : 
“ ಅಮ್ಮಾಲೆಯೆಂದು ಪೊಡೆಸೆಂಡುಂ ತಾಂ *(ಕವಿಕಂ. ೨೨೫); ಆಳಮೇಲಾಳ 
ಕಚ್ಚಿ ಡಲು ರಾಮನ ವಾಜಿ ಬೀಳುವ ಸುಭಟರೊಪ್ಪಿದರು ಲೀಲೆಯಿಂ 
ರಣದೇವತೆಯೊಲಿದಾಡುವಮ್ಮಾಲೆಯಂತೇನ ಬಣ್ಣಿಪೆನು (ಕುರಾಸಾಂ. 
೨೦-೫೮). 
ಅಮ್ಮಾಲೆಯಾಡು - ಚೆಂಡು ಅಥವಾ ಕಲ್ಲುಗಳನ್ನು ಮೇಲಕ್ಕೆ 
ಎಸೆದು ಕೈಯಲ್ಲಿ ಹಿಡಿಯುತ್ತಾ ಆಟವಾಡು : ಕೈಯೆರಡಟಸಂ ನೆಟ್ಟಿನ 
ಮ್ಮಾಲೆಯಾಡುತ ವಿಷ್ಣುವಂ ಗಗನ + ಟ್ಟ ೦ (ನೀಕೈಪು. ೨-೧೨-೪೩) ; 
ಅಮ್ಮಾಲೆಯಾಡೋಳು ಒಮ್ಮೊಮ್ಮೆ ನೋಡೋಳು (ವಾದಕೀ. ೧-೪೬). 
[ದೇ. ॥ ತಮಿ, ಅಮ್ಮಣೈ, ಅಮ್ಮಾಣ್ಸೆ ; ಮಲ. ಅಮ್ಮಾನ, ಅಮ್ಮಾ 
ನಮ್‌ ; ತೆಲು. ಅಮ್ಮನಲು, ಅಮ್ಮನಮುಲು) 
ಅಮ್ಮಾಲೆಬೀಸು (ನಾ). ಕತ್ತಿವರಿಸೆಯಲ್ಲಿ ಒಂದು ಬಗೆ: ಆಸ್ಥಾನದಲ್ಲಿ 
ಪಾರ್ಶ್ವಗಳಲ್ಲಿ ದೃಷ್ಟಿಯು ಮಂದವಾಗಿ ಯಿದ್ದಂಥಾ ಪಾದಗಮನಉ 
ಬಂಡಿಗೋಲಿನ ಭೃಮಣಉ ಅ ವಧು ಅದು ಅಮ್ಮಾರೆ ಬೀಸುವದು 


೩೫೨. 


5 


10 


40 


ಅಮ್ಮೆ 


[ಯಂದು] ತಿಳಿಯಲ್ಪಡುವದು (ಖಡ್ಗಟೀ. ೫-೨೮). 
[ಅಮ್ಮಾಲೆ * ಬೀಸ್ಕು] 

ಅಮ್ಮಾವು (ನಾ). ೧. ಕಾಡ ಹೆಸು: "ಕಾಲ್ತುಣು (ಗವಯ) ಎಂದು 
ಅರ್ಥವು? (ಖಮದ. ೧೩-೬೩ ಅಡಿಟ) ; ಹುಲಿಯುಂಟು ಕರಡಿಯುಂಟ 
ಮ್ಮಾವು ಉಂಟಲ್ಲಿ ಖಳಮೂರ್ಹಚೋರರುಂಟು (ಸಿದ್ದರಾ. ೨-೩೧); 
ನಲಿನರಿವ ಪುಲಿಗಳಿಂ... ಮಸಗುವಮ್ಮಾವುಗಳಿಂ (ಮಹಾನೇ. ೪-೭೬) ; 
ಮಾವುಗಳವು ಮಲೆವರನ (ಪಾಕಾಂ. ನೆ]ಮ್ಮಾವುಗಳವೊಲುಆದೆ ಮುಅವು 
ವೆಂದೊಡೆ (ಕಬ್ಬಿಕಾ. ೧೭೩) ; ಕರ್ಕಾಟಕಿಯವರೋಧಂ ಶರ್ಕರೆಯುಂ 
ಪುತ್ರಜೀನಿ ತಾವರೆ ಬೇವು[ರಂ] ನೀರ್ಕಲಸಿರದೀಂಟಲ್ಫರಲಾರ್ಕುಮೆ 
ಯಮ್ಮಾವಿನನುಪಮಾನವಿಷಂಗಳ್‌ (ಖಮದ. ೧೩-೬೩); ಕಾವನೆ 
ಕಡುಪಿಂ ತಮ್ಮಂ ಕಾವನೆನಲ್‌' ಕೊರ್ಪಿ ಕೊಂಬುಗೊಂಡು ಮಡಲ್ಲಿಮ್ಮಾ 
ವುಗಳಂ ವಿರಹಿಗಳಮ್ಮಾವುಗಳೆಂದಲ್ಲಿ ಬೆರ್ಚುವರ್‌ ಮೃಗನಯನೇ 
(ಧರ್ಮನಾ. ೪-೬೧) ; ಹೊಗಿಸಿದರು ಕಾಡೆಮ್ಮೆಗಳ ಕಾಡ್ಕೋಣ ಹುಲಿ 
ಕರಡಿಗಳನಮ್ಮಾವುಗಳ ತೋಳನ ಹಿಂಡುಗಳ (ತೊರರಾ. ೬-೨೬-೩೬); 
ಕುಂಕುಮಚ್ಛಾ ಯೆವಡೆದನ್ಮೂವು (ರೇವಣ. ೧೨-೧೮). ೨. ಖಡ್ಗಮೃಗ 
(2) : ಜಿಹ್ವಯಾಷಿ ಲಿಹನ್‌' ಖಲೋ [ಪಾಠಾಂ. ಡ್ಲೋ] ಮಾರಯತ್ಮೇವ 
“ಖಲಃ ಎ ಅಮ್ಮಾವು » (ನೀತಿವಾ. ೨೯-೪೪). [ ಅಮ್ಮ? + ಅವು] 

ಅಮ್ಮಾಳೆ (ನಾ). ಒಂದು ಊರಿನ ಹೆಸರು(?): ಇದಕ್ಕೆ ಸಾಕ್ಷಿ ಮುಗುಳಿ 
ಚನ್ನಯಾರು ಪಲ್ಮಾಡಿ ಅಮ್ಮಾಳೆ ಕೀಕಿಯ ಮುಗುಳಿ ಮಜ ನಳ್ಳಿ 
ನಲ್ಲೂರು ಮಾಗುಣ್ಣತೆ ಗುರು ಆರಮಣ್ಣಂ ಬಿಟ್ಟಿ (ಎಕ. ೪1, ಚಿಕ್ಕಮ. 
೪೨-೨೦ ; 959). ` (2). 

ಅಮ್ಮಿ, "ಅಮ್ಮೆ ನೋ. 

ಅಮ್ಮಿ, (ನಾ). ಅರೆಯುವ ಹಾಸುಗಲ್ಲು; ಅಸಿಕಲ್ಲು. "ಅಮ್ಮಿಕಲ್ಲು? 
ಪರಾ. [ದೇ. ॥ ತಮಿ, ಮಲ. ಅಮ್ಮಿ] 

ಅಮ್ಮಿಳಲ್ಲು (ನಾ). ಸಂಬಾರ ಪದಾರ್ಥಗಳನ್ನು ಅರೆಯುವ ಕಲ್ಲು: 
ಅಮ್ಮಿಕಲ್ಲಿನಲ್ಲಿ ಅಮಲವ ಅರೆದಡೆ ಹತ್ತುವುದೆ ಬನ್ಮ (ಮನುಗುಂ. ೩೮) ; 
ಸುಗಮವಹ ಸಕಲ ಸಂಭಾರಂಗಳ ಅಮ್ಮಿಕಲ್ಲೊಳಗರೆದು ನುಜುಗುವಂದದಿ 
ಕಾಸಿ ಕಮ್ಮನೆಯ ತುಪ್ಪದೊಳು (ಸೂಪಶಾ. ೨-೪೮). 

[ಅಮ್ಮಿ * ಕಲ್ಲು (ಆ ಕಲ್ಮ್‌ಾ)] 

ಅಮ್ಮಿಸೆಟ್ಟ (ನಾ). ಒಬ್ಬಾತನ ಹೆಸರು: ಇಪ್ಪತ್ತನಾಲ್ವರಲ್ಲಿ ಮುಖ್ಯರಪ್ಪ 
ಅಮ್ಮಿ ಸೆಟ್ಟ, ಭಾಣಿಸೆಟ್ಟಿಯರ ವ್ರಿಯಪುತ್ರರಪ್ಪ ಚಿಂಚಯ್ಯ'( ಎಕ. ೪11, 
ಚನ್ನಗಿ. ೩೨-೨೨೯ , 1050). [ಅಮ್ಮಿ | (ಆ ಅಮ್ಮೆ) + ಸೆಟ್ಟಿ) 

ಅಮ್ಮ “ಅಣ್ಣು ನೋ. 

ಅಮ್ಮ "ಅಣ್ಣು? ನೋ. 

ಅಮ್ಮುಗೆ "ಅಣ್ಮುಗೆ' ನೋ. 

ಅಮ್ಮೆ , ಅಮ್ಮಿ, (ನಾ). ೧. ತಾಯಿಯ ಮೊಲೆ; ಸ್ತನ: ಯಶೋದೆ 
ದೇವಿಯ ಅಮ್ಮೆ ಉಂಡ ವದನ, ಅಸುರ ಪೂತನಿಯ ವಿಷವ ಹೀರಿದ ವದನ 
(ತೀರ್ಥಮ. ೧೫೯); ಅಮ್ಮಯ ನಾ ಪಸಿದೆನಮ್ಮೆಯನೀವುದೆನಲು 
(ಕೃಷ್ಣಗೋ. ೧-೧೦೮). ೨, ಅಮ್ಮ ಎಂಬುದಕ್ಕೆ ಪರ್ಯಾಯವಾಗಿ 
ಬಳಸುವ ಶಬ್ದ : ತಮ್ಮಿಂದೆ ಮುಂದಿರ್ದ ಕಾರಿಕಾಲಮ್ಮೆಯಂ ತಮ್ಮ್ಮಿ 
ರ್ವರುಂ ಕಂಡು ಬೆಸಗೊಳಲ್ಯಮ್ಮೆ ಯಂ (ನಂಬಿರ. ೧೯-೧೧೮). 
೩. ತಂದೆ; ಅಪ್ಪ (ಕರಾ) : ಹರಿಜನರ ತುಳು... ಅಮ್ಮೆ ಎಂದರೆ 
ತಂದೆ ಎಂಬ ಆರ್ಥವಿದೆ (ಸಂಶೋತ. ೧೨೫). ಅಮ್ಮೀ: ೧. ಸುಮ್ಮನೆ 
ಇದ್ದೇನು ಅಮ್ಮಿಯ ಬೇಡೆನು ಮಮ್ಮ ಉಣ್ಣುತ್ತೇನೆ ಅಮ್ಮ ಅಳುವುದಿಲ್ಲ 
(ಪುರಂ ದ. ೧-೧೩೧-೨) ; ಅಮ್ಮಿಯನುಣಿಸಿದ ಯಶೋದೆಯಾಗಿದ್ದಳೆ 
ಅಮ್ಮೆ ಇವನಿಗೆ (ಲಕ್ಷ್ಮ ಶೋ. ೩೩) ; ಅಬ್ಬೆಯು ಅಮ್ಮ್ಮಿಯ ಕುಡಿಸುವ 

3 


ಅಮ್ಮೆಳಿ 


ಹಾಗೆ (ತುಪದ. ೪೬). ೨. ಚಿಂತೆ ಬೇಡಮ್ಮ [ಪಾಠಾಂ. ಮ್ಮ ]ನಿನಗೆ ಮನ 
ದೊಳಗೆ (ಕುರಾಸಾಂ. ೧೭-೧೦೪) ; ಗೆಂಗಮ್ಮಿ ಬಾ ಸಿಂಧುದೇನಿ ಬಾ 
(ಭರಚ. ೪೪-೨೪) ; ಇನ್ನೇನು ಬೇಕಮ್ಮಿ ಬಿನ್ನಾಣಿ ಕೊರವಿ (ಜಗೀತೆ ೬೫) ; 
ಆತ “ಅಮ್ಮಿ” ಎಂದು ಕರೆದಿದ್ದ, ಆದು ತಾಯಿಯೊಡನೆ ತೀರ ಆತ್ಮೀಯ 
ವಾಗಿ ಮಾತನಾಡಿದಾಗ ಆತ ಉಪಯೋಗಿಸುತ್ತಿದ್ದ ಪದ (ತಾಯಿ. ೮೦). 
ಅಮ್ಮಿಯುಣ್ಣು - ತಾಯಿಯ ಮೊಲೆಯನ್ನು ಉಣ್ಣು; ಸ್ತನ್ಯ 
ಪಾನ ಮಾಡು: ಒಮ್ಮ್ಮಾನೊಮ್ಮೆ ಅಮ್ಮಿಯುಣುತಾಕಳಿಸಿದ (ಪ್ರಸಭಾ. 
೧೧ ಪ). 
[ದೇ, ॥ ತನಿ. ಅಮ್ಮಮ್‌ ; ಮಲ. ಅಮ್ಮಿಣ್ಣಿ; ತುಳು. ಅಮಣಿ, 
ಅಮನಿ, ಉಮನಿ. / ಮರಾ. ಅಮ್ಮ] 
ಅಮ್ಮೆಳಿ "ಅರ್ಮೆಳೆ' ನೋ. 
ಅಮ್ಮೆಳೆ "ಅರ್ಮೆಳೆ' ನೋ. 
ಅನ್ಲು (ನಾ). ೧. ಹುಳಿ; ಷಡ್ರಸಗಳಲ್ಲಿ ಒಂದು. ೨. ಹುಳಿಮಜ್ಜಿಗೆ; 
ಹುಳಿಮೊಸರು. ೩. ಗಂಜಿ; ಅಂಬಲಿ. [ಸಂ.] 
ಅನ್ಲು ಪಿತ್ತ (ನಾ). ಒಂದು ರೋಗ: ಮೈಯಮೇಲೆ ಗಂದೆಗಳು ಏಳು 
ವವು. ಇದನ್ನು ಶೀತಪಿತ್ತವೆಂದು ಹೇಳುವರು, ಅದಲ್ಲದೆ ಅನ್ಲು ಪಿತ್ತವೆಂದೂ 
ಹೇಳುವರು (ವೈದ್ಯಸಾ. 1, ೩೮೦). [ಅಮ್ಲ + ಪಿತ್ತ] 
ಅನ್ಲಾ ಲೋಣಿಕೆ (ನಾ). ಹುಲ್ಲುಹುಳಿಗನ ಗಿಡ; ಪುಳ್ಳಂಪುರಿಜೆ (೪). 
[< ಸೆ. ಅನ್ಲುಲೋಣಿಕಾ] 
ಅನ್ಲು ನೇತಸ (ನಾ). ಓಟಿಹುಳಿ ಮರ (8). [ಸಂ.] 
ಅನ್ಲುಹರಿದ್ರೆ (ನಾ). ಅಂಬೆ ಹೆಳದಿ (ಕ). [ಆ ಸಂ. ಅಮ್ಲಹರಿದ್ರಾ] 
ಅಮ್ಲಾನ (ಗು). ೧. ಬಾಡದಿರುವ ; ಕಂದದಿರುವ: ಅವರ ಅಪಾರ 
ಬಹುಶ್ರುತತ್ವ ... ಪದಪದ್ಧತಿ ಅಮ್ಲಾನಪ್ರಶಿಭ (ಧ್ವನ್ಯಾಲೋ. ೨೯ ಪೀ.). 
೨. ನಿರ್ಮಲವಾದ ; ಶುದ್ಧವಾದ. (ನಾ). ೩. “ದೊಡ್ಡ ಗೋರಂಟಿ 
ಗಿಡ” (ಅಮರ. ಟೀಕೆ). [ಸಂ.] 
ಅನ್ಲಿ (ನಾ). ೧. ಹುಣಿಸೆಯ ಮರ, ಹುಳಿ. ೨. ಓಟಿ ಹುಳಿ. 
[< ಸಂ. ಅಮ್ಲಿನ್‌] 
ಅನ್ಲಿಕೆ (ನಾ). ಹುಣಿಸೆಯ ಗಿಡ. [ಆ ಸಂ. ಅನ್ಲಿ ಕಾ] 
ಅಮ್ಸಾಣಿ (ನಾ). ೧. ಗಂಡುಬೀರಿಯಾದ ಹೆಣ್ಣು (ಉಕ). 
೨. ದುರಹಂಕಾರ ; ಹಮ್ಮುಬಿಮ್ಮು (ಕರಾ). 
[4- ಇಂ. 42208. / ತುಳು. ಅಮಸಣಿ - ಗರ್ವ?) 
ಅಯ್‌-,, ಐ- (ನಾ). ಸಂಖ್ಯಾವಾಚಿಯಾದ ಅಯ್ದು ಎಂಬುದು 
ಸಮಾಸದ ಪೂರ್ವಪದವಾದಾಗ ಅಥವಾ ಭಾವನಾಮವಾದಾಗ 
ಅದಕ್ಕೆ ಪ್ರತ್ಯಯಪರವಾದಾಗ ಆದೇಶವಾಗಿ ಬರುವ ರೂಪ: 
ತೊಂಬತ್ತಜುಸಾಸಿರ್ಬರುಮಯ್ಸಾಮನ್ನರುಂ (ಇಆ. ೪1, ೧೦೨-೧೩; 
777). ಐ... : "ಐಗಂಡುಗ', "ಐದು? ಪರಾ. [ಆ ಅಯ್ಯ್ಯೂ] 
ಅಯ್ದ "ಅಯ್ಯ ನೋ. 
ಅಯ್ಕೆ (ನಾ). ೧. ಹೋಗುವುದು; ಚಲಿಸುವುದು. ೨. ಶುಭಕರ 
ವಾದ ವಿಧಿ; ಒಳ್ಳೆಯ ಅದೃಷ್ಟ: ಅಯನಯಪರಾಕ್ರಮೋಪಾಶ್ರಯಂ 
ಗಳಂ ಶ್ರೀಗಡರ್ಪುಮಾಡಿದ ನಿನ್ನಿಂದ್ರಿಯಜಯಮೆ ಕೂಡೆ ಲೋಕತ್ರ 
ಯದಿಂ ಫಪೊಗಟಾಸಿದುದು (ಪಂಪಭಾ. ೯-೩೫) ; ಅಯನಯಮಯನತಿ 
ವೇಗದೆ ಮಯನಿಸೆ (ಪಂರಾಮಾ. ೧೪-೧೩೪). [ಸಂ.] 
ಹ ತಡೆಯಿಲ್ಲದ ; ನಿರ್ಬಂಧವಿಲ್ಲದ ; ಸ್ವೇಚ್ಛೆಯಾದ. 
0. 
ಆಯಃಕಾಂತ (ನಾ). - ಅಯಸ್ಕಾಂತ: ಅಯಃಕಾಂತದಾ ಸನ್ನುತ 
ಮಹೀಧ್ರ)ಂಗಳಿಂ (ಆರಾಚ. ೧-೫). (ಆ ಸಂ. ಅಯಸ್ಕಾಂತ] 


20 


25 


30 


35 


45 


ಅಯನವೃತ್ತ 


ಅಯಕಪಿಂಡ (ನಾ). ಕಬ್ಬಿಣದ ಗಟ್ಟ: ಸೂಕ್ಷ್ಮಪರಿಣಾಮದಿಂ ಆಯಃ 
-ಪಿಂಡದೊಳ್‌ ತೇಜೋನುಪ್ರವೇಶದಂತೆ (ತತ್ತಪ್ರ. ೧೦೬). [Aಂ.] 

ಅಯಃಪುತ್ರಿಕೆ (ನಾ). ಕಬ್ಬಿಣದಿಂದ ಮಾಡಿದ ಸ್ರೀಪ್ರತಿಮೆ: 
ಪರವಧು ದು ವ್ಯ೯ಣಸನಂ ನಿನಗೆಂದಮರ್ದಪ್ಪಿಸುವರ್‌ ಳೆಂಪೆಸೆಯೆ 
ಕಾಯ್ದಯಃ।ಪುತ್ರಿಕೆಯಂ ( ಆದಿಪು. ೫-೮೭). [ಆ ಸಂ. ಆಯಃಪುತ್ರಿಕಾ] 

ಅಯಕರಣ (ನಾ). ಶುಭವಿಧಿ: ಭಯಭಕ್ಲಿವೆರಸು ನುತಿಸಿದರಯಕರಣ 
ಕರರ ಕುಮಾರರ್‌ (ರಾಜಶೇ. ೪-೯೯). [ಸೆಂ.] 

ಅಯಜೆ (ನಾ). ಒಂದು ಪ್ರದೇಶದ ಹೆಸರು: ದುಷ್ಟನಿಗ್ರಹ ಶಿಷ್ಟ ಪ್ರತಿ 
ಪಾಳನಧಿದಾಳುತ್ತಮಿರೆ ಅಯಜೆ ಮುನ್ನೂಜರ ಸೌಧೊರೆ ಕೊಸನಯ 
ಪೆರ್ಗ್ಗಡೆಯುಂ (ಕಇಆ. ೧೦೫, ೧೧-೧೫ ; 1067). [2] 

ಅಯತ್ನ (ಗು). ಪ್ರಯತ್ನವಿಲ್ಲದ. "ಅಯತ್ನಕೃತ' ಪರಾ. [ಸಂ.] 

ಅಯತ್ನಕೃತ (ಗು). ಪ್ರಯತ್ನದಿಂದ ಮಾಡಿದುದಲ್ಲದ ; ತನ್ನಷ್ಟಕ್ಕೆ 
ತಾನೇ ಆದ: ಸವನಿಪುದಯತ್ನಕೃತ ಗೌರವಮುಖದೊಳ್‌ . . . ಬಹುತ ತ 
ಮೇಕತ್ವದೊಳಂ (ಶಮದ. ೧೦೨). (ಸಂ. (ಅ- + ಯತ್ನಕೃತ)) 

ಅಯತ್ನ ಸುಖ (ನಾ). ಪ್ರಯತ್ನವಿಲ್ಲದೇ ಲಭಿಸುವ ಸುಖ; ತನ್ನಷ್ಟಕ್ಕೆ 
ತಾನೇ ಒದಗಿದ ಸೌಖ್ಯ : ಪೌರನಂದನದೊಳಗಿಂತಯತ್ನಸುಖಮಂ 
ಪಥಿಕರ್‌ ಪಡೆವರ್‌ ನಿರಂತರಂ (ಚಂದ್ರಫು. ೩-೧೫). 

[ ಆಯತ್ನ + ಸುಖ] 

ಅಯಥಾರ್ಥ (ನಾ). ಯಥಾರ್ಥವಲ್ಲದ್ದು ; ನಿಜವಲ್ಲದ್ದು ; ಅಸತ್ಯ: 
ಸಾಂಖ್ಯರು ಸರ್ವಜ್ಞಾನವನ್ನು ಸತ್ಯ, ಯಥಾರ್ಥ ಎನ್ನುತ್ತಾರೆ. ಬೌದ್ಧರು 
ಅಸತ್ಯ, ಆಯಥಾರ್ಥ ಎನ್ನುತ್ತಾರೆ (ಹಿಂದಸಾ. ೫೦). [ಸಂ.] 

ಅಯನ (ನಾ). ೧. ಹೋಗುವುದು; ಚಲಿಸುವುದು. ೨. ದಾರಿ; 
ಮಾರ್ಗ: “ಅಧ್ವಾ ಪಂಥಾಃ... ಆಯನಂ . . . ಈ-೧೨ ಬಟ್ಟಿ» 
(ಹಲಾಯು. ೪೩-೧೦೫). ೩. ಪ್ರದೇಶ; ವಾಸಸ್ಥಳ. ೪. ಭೂಮಧ್ಯ 
ರೇಖೆಯ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಸೂರ್ಯನು ಪ್ರಯಾಣ 
ಮಾಡುವ ಮಾರ್ಗ. ೫. ಭೂಗೋಳದ ಮೇಲಿನ ವಿಷುವದ್ಧಿಂದು; 
ಸಂಕ್ರಾಂತಿ ಬಿಂದು. ೬. ಮೂರು ಖುತುಗಳು: ಮಾಸಂ ಪಕ್ಷ 
ದ್ವಿತಯಂ ಮಾಸದ್ವಯಮೊಂದೆ ಖತು ಖಯತುತ್ರಯಮಯನನ್ಯಾಸಂ 
(ಪಂರಾಮಾ. ೧-೫೨), ಮಾರ್ಗಶಿರಂ ಮೊದಲಾದೆರಡೆರಡುತಿಂಗಳಿಗೊಂ 
ದೊಂದು ವರ್ತಿಪವಾ ಯತು ಮೂಜಾಗಲೊಂದಯನವೆನಿಸುವುದು 
(ವಿವೇಕ. ೩೨೧). ೭. ಜಾತ್ರೆ: ಅಯನ ನೋಡಿದ್ದೂ ಇಲ್ಲ, ಶಯನ 
ಮಾಡಿದ್ದೂ ಇಲ್ಲ (ಗಾದೆ). [ಸಂ.] 

ಅಯನದೀವಿಗೆ (ನಾ). ಒಂದು ಅಯ ನ ಮುಗಿಯುವವರೆಗೂ 
ಉರಿಯುವ ದೀಪ; ಆರು ತಿಂಗಳವರೆಗೂ ಉರಿಯುವ ದೀಪ: 
ಉದಯ ಪರಿಯಾರರ ಅಯನದೀವಿಗೆಗೂ ದೇವರಿಗೆ ಮಾಲೆಗೂ ಕೂಡಿ 
ಹನ್ನೆರಡು ಹೊನ್ನನೂ ದನಿಯರ ಕಯ್ಯಲು ತಂದು ಕೊಡುವರು (ಸೌಇಇ. 
Ix-ii, ೪೦೭-೧೭ ; 1364). [ಆಯನ + ದೀವಿಗೆ) 

ಅಯನಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಅಯನಯ ನಾಡಾಳೆ 
ದುಗರಂ ಇಯೂರಾಳೆ (ಎಕ. ೪111, ಸೊರಬ, ೩೮೦-೧ ; 1015). 

[< ಆಯ್ಕ ಣಯ್ಯ ?) 

ದಕ್ಷಿಣಕ್ಕೆ ಸೂ ಯ ೯ ನು -ಸೆಂಚರಿಸುವುದನ್ನು ಸೂಚಿಸುವಂತೆ 
ಭೂಪಟಿದ ಅಥವಾ ಗೋಳದ ಮೇಲೆ ಎಳೆದಿರುವ ಗೆರೆ; ಅಯ 
ನಾಂಶ ವೃತ್ತ: ಅಯನಗಳ ಸಂಬಂಧದಿಂದ ಮಕರ ಕರ್ಕವೃತ್ತಗಳಿಗೆ 
ಕೂಡಿ ಸಾಮಾ ನ್ಯ ವಾ ಗಿ ಅಯನವೃತ್ತಗಳೆಂದೆನ್ನುವರು (ಮುಂಬಯಿ. 

[ಅಯನ + ವೃತ್ತ) 


೪-೬೪). 


ಅಯನಸಂಕ್ರಾಂತಿ 


ಅಯನಸಂಕ್ರಾಂತಿ (ನಾ). “ಸೂರ್ಯನು ವಿಷುವದ್ವೃತ್ತದಿಂದ ಅತ್ಯಂತ 
ದೂರವಾಗಿದ್ದು, ಪಥದಲ್ಲಿ ಬಾಗಿ ತಿರುಗುವುದಕ್ಕೆ ಮೊದಲು ಕೊಂಚ 
ಚಲಿಸದೆ ನಿಂತುಕೊಳ್ಳು ನಂತೆ ಭಾಸವಾಗುವ ಎರಡು ಕಾಲಗಳಲ್ಲೊಂದು? 
(Solstice. ಇಂಕಥಿ). [ಅಯನ ಸಂಕ್ರಾಂತಿ] 

ಅಯನಾಂಶ(ನಾ). “ಸೂರ್ಯಚಂದ್ರರ 
ವಿಷುವದ್ದಿಂದುಗಳ ಪಶ್ಚಿಮಮುಖದ ಮಂದಚಲನೆ” (2೮೦810೩. 
ಇಂಕನಿ). [ಸಂ.] 

ಅಯನಿಸು (ಕ್ರಿ). ಮುಂದಕ್ಕೆ ಹೋಗು; ಚಲಿಸು: ಸೂರ್ಯನು 
೬ ತಿಂಗಳು ಬಡಗಲಿಗೂ ೬ ತಿಂಗಳು ತೆಂಕಲಿಗೂ ಅಯನಿಸುವನಾಗಿ 
ಈ ೧೨ ತಿಂಗಳಿಗೊಂದು ವರುಷವಾಗುವುದು (ಸಿದ್ಧಾ ಂತಿ. ೩೭). 

[ಅಯನ + -ಇಸ್ಕು] 

ಅಯಮಾರ್ಗ (ನಾ). ಶುಭಮಾರ್ಗ ; ಒಳ್ಳೆಯ ದಾರಿ: ಅಯ 
ಮಾರ್ಗಾಶ್ರಯನಂ ಪ್ರಭೂತದಯನಂ ದೂರೀಕೃತಸ್ವಾಂತಭೂಭಯನಂ 
(ಚಂದ್ರಪು. ೧-೨೧). [ಅಯ್ಯ + ಮಾರ್ಗ] 

ಅಯಲು (ನಾ). ಕೊಳ; ಕೆರೆ (?) : ಧರ್ಮಶಾಸನದ ಕ್ರಮವೈಂತೆಂದರೆ 
* * ಗೆದ್ದೆ ಬೆದ್ದಲು ತೋಟ ತುಡಿಕೆ ನಿತಲು ಆಯಲು ಗುಯಲು ಅಕ್ಷೀಣ 
ಆಗಾಮಿ ನಿಧಿ ನಿಕ್ಷೇಪ ಜಲ ಪಾಷಾಣ ಪ್ರಿಕ್ಷ ಬಾವಿಗಳು ಸಹಿತ (ಎಕ. 2, 
ಕೋಲಾರ, ೮೩-೪ ; 1417). ಔ ತುಳು. ಗುವೆಲ್‌, ಗುವೆಲ- ಬಾವಿ. 
"ಅಯಲು ಗುಯಲು' ಜೋಡಿನುಡಿ ಇರಬಹುದೇ. [2] 

ಅಯಶ (ನಾ). ಅಪಕೀರ್ತಿ; ಕೆಟ್ಟ ಹೆಸರು : ಆಯಶಕ್ಕೆಂಜದೆ ನೀಂ 
ತಂದೆಯ ರಾಜ್ಯಕ್ಕಳಿಪಿ (ಪಂರಾಮಾ. ೧೨-೬೬) ; ಹಸಿತಯಶಃಪ್ರಭೃತಿ 
ಯೊಳುಲ್ಲಸಿತಂ ಸಿತ ಭಾವಮಯಶದೊಳ್‌ ಪಾಪದೊಳಂತಸಿತರುಚಿ 
(ಕಾವ್ಯಾವ. ೮೬೧). [ಆ ಸಂ. ಅಯಶಸ್‌] 

ಅಯಶಸ್ಕೀರ್ಶಿ (ನಾ). [ಜೈನ] ಎಪ್ಪತ್ತೆರಡು ಪ್ರಕೃತಿಗಳಲ್ಲಿ ಅಪ 
ಕೀರ್ತಿ ಎಂಬ ಪ್ರಕೃತಿ ಅಥವಾ ಕರ್ಮ : ಶುಭಾಶುಭ ಸುಸ್ವರ ದುಸ್ವರ 
ಸುಭಗ ದುರ್ಭಗ ಪ್ರ ತೆ ಕ ಶರೀರಾಯಶಸ್ವೀರ್ತಿರನಾದೇಯ .... 
ದ್ವಿಸಪ್ತತಿ ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು. ೧೬-೪೯ ವ); 
ಅಯಶಸ್ವೀರ್ತಿ ನಾಮಕರ್ಮೋದಯಂ ಪಳಿಯಂ ಮಾಡುಗುಂ (ತತ್ತ್ವಪ್ರ. 
೨೯೮). (ಸೆಂ. (ಆಯಶಸ್‌ + ಕೀರ್ತಿ)] 

ಅಯಶೃಲಾಕೆ (ನಾ). ಕಬ್ಬಿಣದ ಸರಳು, ಸಲಾಕೆ: ಕಾಸಿದಯಶ್ಶ 
ಲಾಕೆಯಂತೊಡನೆ ಕುಮಾರನಲ್ಕ್ಕಯ ಸರಂ ಕಿವಿಯಂ ಪುಗೆ (ಮಲ್ಲಿಪು. 
೧೦-೨೮). [ಸೆಂ. (ಆಯಸ್‌ + ಶಲಾಕಾ)] 

ಅಯಶ್ಯ್ಕೂಲ (ನಾ). ೧. ಕಬ್ಬಿಣದ ಭರ್ಜಿ, ಈಟಿ. ೨. ತೀಕ್ಷ್ಣ 
ಉಪಾಯ; ಕುತಂತ್ರ. [ಸಂ. (ಆಯಸ್‌ + ಶೂಲ)] 

ಅಯಶ್ಯೂಲಿಕ (ನಾ). ಆತ್ಮಹತ್ಯ ಮಾಡಿಕೊಳ್ಳುವವನು : “ತನ್ನ 
ತಾ ಸಾವವನಯಶ್ಯೂಲಿಕನೆನಿಕ್ಕು” (ಮಂಗರಾ. ೭೦-೧೬). 

[< ಸಂ. ಆಯಃಶೂಲಿಕ] 

ಅಯಸೈ (ನಾ). ದಣಿವು; ಬಳಲಿಕೆ: ಚಕ್ರವರ್ತಿಯೊಳಯ[ಸಂ]ನಮ 
ಗುಜದು ಬೇಗಮೆಆಗದೆೊಡುಲುಗುಂ (ಆದಿಪು. ೧೨-೧೦೮). "ಅಯಸಂ 
ಗೊಳಿಸು? ಪರಾ. (ಆ ಸಂ. ಆಯಾಸ] 

ಅಯಸ್ಕ (ನಾ). - ಅಯಶ: ಆಯಸದೊಳಾದೀ ಕಃ ಕರ್ಚೆ ಪೋಗದೀ 
ಕೆಯ್ಸೀರೊಳ್‌ (ಶಾಂತಿಪು. ೪-೭೮) ; ಕವಿಲೆಯಂ ವೇದಾಢ್ಯರಂ ಕೊಂದು 
ದೊಂದಯಸಂ ಪೊರ್ದುಗುಮೆಂದು ಸಾಜ್‌ದಫುದೀ ಶೈಲಾಕ್ಷರಂ 
(ಎಕ. ೪, ಹಾಸನ. ೫೩-೬೯; 1170). [ಆ ಸಂ. ಆಯಶಸ್‌] 

ಅಯಸಂಗೊಳಿಸು (ಕ್ರಿ). ಆಯಾಸಪಡಿಸು ; ದಣಿಸು : ಅಂಗಣಕಿದೆ 
ತ್ತ್ಯಣಿಂ ,ಪೊಸಸಿಂಗದ ಮಜ್‌ ಬಂದುದೆಂದು ಮುದ್ಧಾಡಿಸುತಾಲಿಂಗಿಫೆನೆನೆ 


೩೫೫ 


20 


25 


95 


40 


45 


ಪ್ರಭಾವದಿಂದ ಕ್ರಾಂತಿವೃತ್ತದಲ್ಲಿ | 5| 


ಅಯಿದಾಕಿ 


ಪರಿಪರದಯಸಂಗೊಳಿಸುವ ಮಗನನೆಂದು ನಡೆನೋಡುವೆನೋ(ಧರ್ಮನಾ.. 
೩-೧೨೧). [ಅಯಸ್ಕ + ಕೊಳ್‌, * -ಇಸ್ಯು] 
ಅಯಸ್ಕಾಂತ (ನಾ). ಕಬ್ಬಿಣವನ್ನು ತನ್ನ ಕಡೆಗೆ ಆಕರ್ಷಿಸುವ 
ಒಂದು ಲೋಹ; ಸೂಜಿಗಲ್ಲು; ಲೋಹ ಚುಂಬಕ : “ಚುಂಬಕಃ, 
ಭ್ರಾಮಕಃ ಮೊದಲಾದವು ಅಯಸ್ಕಾಂತದ ಭೇದಂಗಳ್‌ ೫ (ಹ ಲಾಯು. 
೨೮-೧೪); ನಟ್ಟುಡಿದ ಬಾಳ ಕಕ್ಕಡೆಯುಡಿಗಳುಮನಯಸ್ಕಾ ಂತಮಂ 
ತೋ ತೆಗೆಯಿಸುತ್ತುಂ (ಪಂಪಭಾ. ೧೧-೨). 
[ಸಂ. (ಅಯಸ್‌ + ಕಾಂತ)] 
ಅಯಸ್ಕಾಂತಶಿಲೆ (ನಾ). ಸೂಜಿಗಲ್ಲು. [ಅಯಸ್ಕಾಂತ * ಶಿಲೆ] 
ಅಯಸ್ಕಾರೆ (ನಾ). ಕಮ್ಮಾರ (ಸ್ಕಾಂಡರ್‌). ([ಸಂ.) 
ಅಯಾಚಿತ (ಗು). ೧. ಯಾಚಿಸಲ್ಪಡದ; ಅನಾಯಾಸವಾಗಿ 
ದೊರೆತ: ಪೂರ್ವಜನ್ಮದ ಪುಣ್ಕಫಲದಿಂದ ಆಯಾಚಿತವಾಗಿಯೆ ಅನು 
ಪಮವಾದ ಈ ಶಿಶುನಿಧಾನವು ತಮಗೆ ದೊರೆಯಿತು (ಬಿದುರೆ. ೧೬೧). 
(ನಾ). ೨. ಪಂಚವಿಧ ಭಿಕ್ಷೆಗಳಲ್ಲಿ ಒಂದು: ಮಾಧೂ£ಧುಕರ, 
ಅಸಂಕ್ಲುಪ್ತ, ಪ್ರಾಕ್ಟ್ರಣೀತ, ಅಯಾಚಿತ, ತಾತ್ಕಾಲಿಕವೆಂಬ ಪಂಚನಿಧ 
ಭಿಕ್ಷಂಗಳ್‌ (ವಿವೇಕ. ೧೪೬). ([ಸಂ.] 
ಅಯಾನ (ಗು). ೧. ಚಲಿಸದ ; ನಿಂತ. ೨. ವಾಹನವಿಲ್ಲದ. [ಸಂ.] 
ಅಯಾಲು, ಆಯಾಲ (ನಾ). ಕುದುರೆಯ ಅಥವಾ ಸಿಂಹದ ಕುತ್ತಿ 
ಗೆಯ ಮೇಲಿನ ಕೂದಲು: ಕುದುರೆಗಳ ಮೈಕೂದಲನ್ನೂ ಆಯಾ 
ಲನ್ನೂ ಕತ್ತರಿಸಬೇಕು (ಸಾಳಗಾ. ೫೨). ಆಯಾಲ: ಚಿಗರಿಗಳು ಸಿಂಹದ 
ಅಯಾಲವನ್ನು ಕಟ್ಯಾಡಿಸುತ್ತವೆ (ಭಾರಸಂ. ೫); ನೀಲನು ಕುದುರೆಯನ್ನೇ 
ನೋಡುತ್ತಿದ್ದನು... ಅದರ ಕುತ್ತಿಗೆಯ ಮೇಲೆ ತುಂಬ ಬೆಳೆದ 
ಆಯಾಲವನ್ನು ನೋಡಿ ಆನಂದದಿಂದ ಪುಲಕಿತನಾದನು (ಬಂಗಾಹೆ. ೨೨). 
[+ ಪಾರ, ಹಿಂ. ಅಯಾಲ್‌ ; ಮರಾ. ಅಯಾಲ, ಆಯಾಳ] 
ಅಯಿಗಂಡುಗ "ಅಯ್ಗಂಡುಗ' ನೋ. 
ಅಯಿಗಡಲ, ಐಗಡಲ (ನಾ). ಐದು ಸಮುದ್ರದವನು (?). 
ಐಗಡಲ : ತಿಳಿದು ನೋಡೆ ಐಗಡಲನಂಗ ಮೂಜು ಮುಡಿಯವನ ಸಂಗ 
ಬೇಜಕೊಂದು ಹಿಡಿದು ನೋಡುವ ನಿಸ್ಸಂಗ ತನ್ನತಾನಜಕಿದಲ್ಲಿಯೆ ಕಾಣ 
ಬಂದಿತ್ತು (ಕೋಲಶಾಂ. ೨೩). 
[5 ಅಯ್ಥ್ಯ್ಯ * ಕಡಲ್‌ + -೮೪,] 
ಅಯಿಗಯಿ (ನಾ). ಐದು ಕೈಗಳಷ್ಟು ಉದ್ದ; ಐದು ಮೊಳ (7): 
ಹಿತ್ತಿಲವು ಮೂಡಲು ಂ ಪಡವಲುಂ ಆಯಿಗಯಿಯಗಲ್ಲುಂ ತೆಂಕಲುಂ 
ಬಡಗಲುಂ ಆ ಮನೆಯ . . . ನಿಳ ಹೊಆಗಾಗಿ (ಕಕುಲ. ೫-೭೭ ; 1218). 
[£ ಅಯ್ಯ್ಯ * ಕೆಯಾ (ಆ ಕಯ್ಕಿ)] 
ಅಯಿಗುಳ "ಅಯ್ಗುಳ' ನೋ. 
ಅಯಿಗುಳಿ (ನಾ). ಐದು ಕೊಳಗ ಬೀಜವನ್ನು ಬಿತ್ತುವ ಕ್ಷೇತ್ರ: 
'ಕೊಟ್ಟುದು ವರದಪಯನ , . . ಅಯಿಗುಳಿ ದೇವನಾಯ್ಯರ ಸಲಿಕೆ ಮಾಡಿ 
(ಎಕ. ೫ (8), ಮುಳಬಾ. ೨೧೯-೬ ; 1530). 
[ಅಯಿಗುಳ (ಆ ಅಯ್ಲುಳ) + ಣೃ] 
ಅಯಿಜನ್‌ (ಗು). ಹೇಳಿದ; ಮೇಲೆ ಕಾಣಿಸಿದ (ಕಿಸಂಗ್ಲಾ. ೧೧೮). 
[+ ಅರ. ಅಇಜನ್‌] 
ಅಯಿದಾರೆ (ನಾ). ಒಂದು ಬಗೆಯ ಸಕ್ಕರೆ; ಪಂಚದಾರ; ತವರಾಜ: 
ಪಾರೊಳಗಯಿದಾರೆಯ ಸಕ್ಕರೆಯಂ ಓತೊಡವೆರಸುವ ತೆಅದಿಂ...ಜಯ 
ನೃಪಚಾರಿತ್ರ ಮನೋತುಸಿರ್ದೆಂ (ಜಯಕಾ. ೧-೨೩). 
[+ ಕೆಲು, ಪಂಚದಾರ - ಸಕ್ಕರೆ; ಮಲ. ಪಂಚತಾರ, ಪಂಚಸಾರ ಎ 
ಸಕ್ಕರೆ] 


ಅಯಿದಾಳು 


ಅಯಿದಾಳು (ನಾ). ಒಂದು ಪ್ರದೇಶ; ಐದು ತಾಳೆಮರವಿರುವ 
ಪ್ರದೇಶ (9): ಬಾಳುನೆಲ್ಲಿಯ ಆಯಿದಾಳ ಗದೆಕೆ[ಶ್ವ]ಉಪಾದ್ಮನ 
(ಸೌಇಎ. ೧೯೨೯, ಉಡುಪಿ. ೪೯೪-೨೪ ; 1451). [< ಅಯ್ಚ್ಯು* ತಾಳೆ ?] 

ಅಯಿದು "ಅಯ್ದ್ಹು' ನೋ. 

ಅಯಿಜೆ "ಅಯ್ದ? ನೋ. 

ಅಯಿನ 'ಐನ' ನೋ. 

ಅಯಿನವಳಿ (ನಾ). ಒಂದು ಊರು: ಪರಿಹಾರವ ತೇವ ಅಡಕು 
ಮುಂದಕೆ ಅಯಿನವಳಿ ಊರೊಳಗೆ ಅರ್ಸು (ಸೌಇಎ. ೧೯೩೧, ಮಂಗಳೂ. 
೩೩೫-೧೦ ; 1535). [ಅಯಿನ * ಪಳ್ಳಿ ?] 

ಅಯಿನಾತಿ "ಐನಾತಿ? ನೋ. 

ಅಯಿನು "ಐನ್‌? ನೋ. 

ಅಯಿನೂಲಯಿ "ಅಯ್ದೂಲು? ನೋ. 

ಅಯಿಬಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಮಲ್ಲಿಸೆಟ್ಟ ಅಯಿಬಿಸೆಟ್ಟ 
ಕಾಳಿಸೆಟ್ಟ ಪ ೨ ಮಣಿಗಾಆ ಮಾಚಿಸೆಟ್ಟ (ಎಕ. 11, ೨೩೬-೧೬; 

[ಆಯಿಬ್ಬಿ + ಸೆಟ್ಟ] 

ಅಯಿಬು "ಐಬು? ನೋ. | 

ಅಯಿಬೆ (ನಾ). ಒಂದು ಊರು (?): ಬಲ್ಲಾಳಜೀವನ ಪಟ್ಟ ಸಾಹಣಿ 
ಕಳುಂ, .. ಆಯಿಬೆಯ ಸಾಹಣೆ ಶ್ರೀ ಮಲ್ಲಿಕಾರ್ಜುನದೇವರ ಜೀರ್ನೋ 
ದ್ಭಾರವನು. .. ಅಯಿಬೆಯ ಶ್ರಿ ಶ್ರೀ ನಲ್ಲಿ ಕಾರ್ಜುನ (ಎಕ. ೪11, ಶಿವಮೊ. 
೧೦೨-೩೩ ; 1215). [2] 

ಅಯಿಮೂಲೆ "ಅಯ್ಕೂಲೆ' ನೋ. 

ಅಯಿರಡಿ (ನಾ). ಒಂದು ಊರಿನ ಹೆಸರು: ಬಾಣರಾಜರಾ ಕಿರಿ[ಜಸಿ] 
ಯಮ್ಮಂಗಳಯಿರಡಿ ಆಳ್ವ ವಿಕ್ರಮಾದಿತ್ಯರ್ಕ್ಕೊಟ್ಟೊದು (ಸೌಇಇ. IX-i, 
೪೭-೫೧ ; ೯ನೆಯ ಶತ). [2] 

ಅಯಿರಣಕೀಐವರು (ನಾ). ಒಂದು ಪಂಗಡ (1) : ಇದಕ್ಕೆ ಸಾಕ್ಷ 
ಮಾಕಣೂರರು ಅಯಿರಣಕೀಟಿವರು ಆಣಗರು ಕಟಕ್ಕಿಯರು ಚೆಂಗರಸನು 
ತಲೆ ಪರಿಯಾ ಕೆಯ್ಯಾಳ್‌ದೋರ್‌ (ಸೌಇಇ. IX-i, ೪೭-೧೧; ೯ನೆಯ 
ಕತ). [1] 

ಅಯಿರಣೆ, (ನಾ). ಒಂದು ಊರಿನ ಹೆಸರು: ಪಾಂಡ್ಮರಾಜ್ಯದ ಬಳಿ 
ಚಿಟ್ಟೂ ರು ಮಂಗುತೊಳಲ ಕಂಪಣದೊಳು ಆಯಿರಣೆಯುಮಂ ಕಾಲಡಿ 
ತೊಂಬತ್ತ ಜಕೊಳು ಕೋಣೆಯ ನೇಜಕೆಲೆಗೆಯುಮಂ (ಎಕ. ೪11, ಶಿಕಾರಿ. 
೧೦೨-೫೩ ; 1162). [?] 

ಅಯಿರಣ್ಕೆ "ಅಯ್ರಣೆ' ನೋ. 

ಅಯಿರಾನತ (ನಾ.) - ಐರಾವತ: “ಸುರೇಭ - ಆಯಿ[ಪಾಕಾಂ. ಐ] 
ರಾವತ ೫ (ನಾನಾರ. ೧೫). [ಆ ಸೆಂ. ಐರಾವತ] 

-ಅಯಿಲ "-ಆಯಿಲ್ಕ' ನೋ. | 

ಅಯಿವಜು "ಐವಜು' ನೋ. 

ಅಯಿವತು "ಅಯ್ವತ್ತು' ನೋ. 

ಆಯಿನತ್ತು “ಅಯ್ದತ್ತು' ನೋ. 

ಅಯಿವಳ್ಳೆ (ನಾ). ಐದು ಬಳ್ಳದ ಒಂದು ಅಳತೆ: ಇರ್ಪ್ಸತ್ತಾ ಆಯಿ 
ವಳ್ಳ (ಎಇ. X1೪, ೧೯೧-೩೪ ; 725). [ಆ ಅಯ್ದು * ಬಳ್ಳ] 

ಅಯುಕ್ತ (ಗು). ೧. ನೊಗವನ್ನು ಕಟ್ಟ ದ; ನೊಗಕ್ಕೆ ಹೂಡದ. 
೨. ಹೊಂದಿಕೊಳ್ಳ ದ; ; ಯೋಗ್ಯವಲ್ಲದ; ; ತರ್ಕಬದ್ಧ ವಲ್ಲದ : ಹಿಂದೆ 
ಪೂರ್ವಪಕ್ಷದವರು ಕವಿದು ಆಯುಕ್ತ (ಧ್ವ ನ್ಯಾೋ. pA (ನಾ). 
೩. ವಿರಹಿ; ಬೆಡಂಗಾಯ್ತ ಯುಕ್ತ ವ್ರಜಗರ್ವೋರ್ನೀಧ)ಶಂಬಂ ನಯನ 
ಸುಖಲತಾಸ್ತಂಬಮಾತ್ರೇಯಬಿಂಬಂ (ಚಂದ್ರಪು. ೮-೩೪). [ಸಂ.] 


1185), 


೩೨೫೬ 


20 


30 


35 


40 


45 


ಅಯೋಗ್ಯ 


ಅಯುಕ್ತಿಕೆ (ಗು). ೧. - ಅಯುಕ್ತ. ೨. ಯುಕ್ತಿಯಿಂದ ಕೂಡಿ 
ಲ್ಲದ. ೩. ಹೊಂದಿಕೆಯಿಲ್ಲದ. . [ಸಂ.] 

ಅಯುತ (ಗು). ೧. ಸೇರದಿರುವ ; ಎಣಿಕೆಗೆ ಒಳಪಡದ. (ನಾ). 
೨. ಹತ್ತುಸಾವಿರ: ಕೆಡೆದನಯುತ ಘಟಾಳಿ ತೇರುಗಳುಡಿದು ಬಿದ್ದುವು 
ಮೂರುಸಾವಿರ (ಕಾಶಿರಾ. ೨೦-೪೩). 

ಅಯುತನಿಯುತ - ಹತ್ತುಸಾವಿರ ಮತ್ತು ಇಪ್ಪತ್ತು ಸಾವಿರ: 

ನರನಾರ್ದು ತೆಗೆದಿಸಲ್ಪೆತ್ತುವು ಸರಳೆ ಕೊಂದೊಂದಯಂತನಿಯುತೆನುಂ 
ಪೊತ್ತುವು (ಚೈ ಮಿಭಾ. ೨೩-೩೫). ಅಯುತಪ್ರಯುತ - ಹೆತ್ತು ಸಾವಿರ 
ಮತ್ತು ಲಕ್ಷ: ಕ್ಷಯಸಾಂಡು ಮುಖ್ಯವಾಗಿರ್ದಖಿಲರೋಗ ಸಂಚಯ 
ವಲ್ಲಿ ರೂಪಾಗಿ ನಿಂದು ಯಮರಾಜ ನಿನ್ನಯ ಬೆಸನದೇನಾರ ಹಿಡಿವೆವಾರಂ 
ಬಾಧೆಯಂ ಮಾಳ್ಪೆವಾರ ಕೊಂದೊ£ದು]ರಯದಿಂದ ನಿನ್ನೆಡೆಗೆ ತಹೆವೆಂದು 
ನುಡಿವುತ್ತಲಯುತಪ್ರಯುತವಿರಲು (ವೀಕೈಪು. ೪-೧೮-೪೬). ಅಯುತ 
ವರುಷ - ಹತ್ತುಸಾವಿರ ವರುಷ; ಅನೇಕ ವರ್ಷ: ಹೆಂಗೊಲೆಗೆ 
ಹೇಸದೆ ಮಹಾಸ್ತ್ರವನ್ನು ತೊಡುತ್ತಿದ್ದೀಯಲ್ಲ ನೀನು! ಸಿಟ್ಟಿನಿಂದ ಇವಳ 
ಕೂಡೆ ಅಯುತವರುಷ ನೀನು ಬೇಸರಿಲ್ಲದೆ ಕಾದಿದರೂ ತೀರಲರಿಯದು 
(ಬದುಕೆ. ೬೫). ` [ಸಂ-] 

ಅಯುಪುದ (ನಾ). ಒಬ್ಬಾ ಶನ ಹೆಸರು (?) : ಈ ಧಮ ್ಮ್ರಮಾನ್ನಿ 
ರಕ್ಷಿಚ್ಚಿ ದೋನ್ನ್ನ ಡಿ ಎನ್ನಲೆ NER ಈ ಧರ್ಮ್ಮಮಾನ್ಮ ಚಿ ವೋನ್ವ ಇಗ 


ಮಹಾಸಾತಕನಕ್ಕು ಅರ್ದ್ಹಕ್ಕಣ್ಣುಗ ಅ[ಪಾಕಾಂ. ಆ]ಯುಪುದ 
ಪೋಯ್ತೋದು (ಎಕ. ಕೆ ತ ೬-೧೨ ; 753), [2] 
ಅಯೊಗ "ಅಯೋಗ್ಯ' ನೋ. 
ಅಯೋಗ್ಯ, ಅಯೊಗ (ನಾ). ಒನಕೆ: ಅಯೋ ಗ್ರ - ಅಯೋಗ 
(ಶಬ್ದಾನು. ೧೮೦). ಅಯೊಗೆ : ದೀರ್ಫಕ್ಕೆ ಪ್ರಸ್ವಂ- 2 ಯೋಗ ದ 
ಆಯೊಗ (ಶಮದ. ೨೭೩ ಪ್ರಯೋ). («ಆ ಸಂ. ಅಯೋಗ್ರ) 
ಅಯೋಗ್ಯ (ನಾ). ೧. ಯೋಗವಿಲ್ಲದಿರುವುದು ; ಸಂಬಂಧವಿಲ್ಲದಿರು 


ವುದು. ೨. [ಜೈನ] ಮನೋವಾಕ್ಕಾಯಗಳ ಚಂಚಲತೆಯನ್ನು 
ಬಿಟ್ಟಿರುವುದು. "ಅಯೋಗಕೇವಲಿ? ಪರಾ. [ಸಂ.] 

ಅಂಯೋಗಕೇವಲಿ (ನಾ). [ಜೈನ] ಮನೋವಾಕ್ಕ್ಯಾಯಗಳ 
ಚಂಚಲತೆಯಿಲ್ಲದವನು ; ಹದಿನಾಲ್ಕನೆಯ ಗುಣಸ್ಥಾನವನ್ನು 
ಸೇರಿದವನು: ಸಯೋಗಕೇವಲಿಗಳ್ಲೆ... ಏಕಜೀವಾಪೇಕ್ಷೆಯಿಂ 
ಜಘನ್ಯಮುಂ ಉತ್ಕೃಷ್ಟಮುಂ ತ್ರಿಸಮಯ ಪ್ರಮಾಣಂ; ಆಯೋಗ 
ಕೇವಲಿಗಳ್ಲೆ ಸಾಮಾನ್ಮೋಕ್ತ ಕಾಲಂ (ತತ್ತ್ವಪ್ರ. ೩೭). 

(< ಸಂ. ಆಯೋಗಕೇವಲಿನ್‌] 

ಅಯೋಗಗುಣಸ್ಥಾನ (ನಾ). [ಜೈನ] ಹದಿನಾಲ್ಕನೆಯ ಗುಣ 
ಸ್ಕಾ ನ: ಪಂಚಪ್ರಸ್ವಾಕ್ಷರೋಚ್ಚಾರಣ ಮಾತ್ರ ಕಾಲಪ್ರಮಿತಾಯೋಗ 
er ನಸ್ಸಿ ತಂ (ಆದಿಪು. ೧೬-೪೯ ವ). [ಅಯೋಗ್ಯ * ಗುಣ ಸ್ಥಾನ] 

ಅಯೋಗಿ (ನಾ). [ಜೈನ] ಅಯೋಗಕೇವಲಿ. "ಅಯೋಗ 
ಕೇವಲಿ? ಪರಾ. [ಆ ಸಂ. ಅಯೋಗಿನ್‌] 

ಅಯೋಗಿಕೇನಲಿ (ನಾ). [ಜೈನ] - ಅಯೋಗಕೇವಲಿ : ವಾಜ್ಮನಃ 
ಕಾಯಯೋಗವನಡಂಗಿಸಿ ಸಕ ಲಬದ್ಧಾ ಶ್ರ ವ ನಿರೋಧದಿನಯೋಗಿ 
ಕೇವಲಿ ಗುಣಸ್ಥಾನಮಂ ಪೊರ್ದಿ (ಪಂರಾಮಾ. ೧೬-೭೯ ವ) ; ಯೋಗ 
ದಿಂದಗಲ್ಲು ಸಮಸ್ತ ಶೀಲಗುಣಂಗಳ ಪರಮೋತ್ಕೃಷ್ಟ ಮನೆಯ್ದಿದ ಪರೆ 
ಮಾತ್ಮಂ ಪದಿನಾಲ್ಕನೆಯ ಸ್ಥಾನಗುಣವರ್ತಿ ಅಯೋಗಿಕೇವಲಿಯಕ್ಕು ಂ 
(ಶ್ರಾವಕಾ. ೬೦-೯). [ಆ ಸಂ. ಆಯೋಗಿಕೇವಲಿನ್‌] 

ಅಯೋಗ್ಯ (ಗು). ಯೋಗ್ಯವಲ್ಲದ; ಉಚಿತವಲ್ಲದ: ಸಭ್ಯರ ಜೊತೆ 
ನೀನು ಸೇರಲಯೋಗ್ಯನು (ಇಂಚಾಪ: ೧೨೧-೯೨). [ಸಂ] 


ಅಯೋಗ್ಯ 


ಅಯೋಗ್ರ (ನಾ). ೧. ತುದಿಯಲ್ಲಿ ಕಬ್ಬಿಣದ ಅಣಸುಳ್ಳದ್ದು; 
ಒನಕೆ. ೨. ಆಯುಧ: “ಶಸ್ತ್ರಮಾಯುಧಮಯೋಗ್ರಂ” (ಮಂಗರಾ. 
[ಸಂ. (ಆಯಸ್‌ + ಅಗ್ರ)] 
ಅಯೋಗ್ರಾಹ್ಯತೆ (ನಾ). ಕಬ್ಬಿಣವನ್ನು ಆಕರ್ಷಿಸುವ ಗುಣ: 
ಇಂತಿಂತು ಮೆಜಕಿಯುತಿರ್ಪುವನಂತಂ ಘನ ತೇಜದಿಂದಯೋಗ್ರಾಹ್ಯತೆ 
ಯಿಂದಂ ತಣ್ಬಿಂದಾಹಾ ರವಿಕಾಂತಮಯಸ್ಕಾಂತಮಿಂದುಕಾಂತಂ ನಗ 
ದೊಳ್‌ (ಗಿರಿಕ. ೧-೫೮). [ಸಂ. ಆಯೋಗ್ರಾಹ್ಮತಾ) 
ಅಯೋಘನ (ನಾ). ಕಬ್ಬಿಣದ ಗಟ್ಟ, ಸುತ್ತಿಗೆ. 
(ಸಂ. (ಆಯಸ್‌ + ಘನ)] 
ಅಯೋಧ (ನಾ). ಯೋಧನಲ್ಲದವನು. [ಸಂ.] 
ಅಯೋಧ್ಯ (ಗು). ೧. ಯುದ್ಧ ಮಾಡಬಾರದ ; ಪ್ರತಿಭಟಸಲಾಗದ. 
(ನಾ). ೨. [ಜೈನ] ಚಕ್ರೇಶ್ವರನ ಏಳು ಜೀವರತ್ನಗಳಲ್ಲಿ ಒಬ್ಬನಾದ 
ಸೇನಾಪತಿಯ ಹೆಸರು: ಆಯೋಧ್ಯನೆಂಬ ದಂಡನಾಯಕನುಂ 
(ಆದಿಪು. ೧೫-೩ ವ); ಆಯೋಧ್ಯನೆಂಬ ಸೇನಾನಿಯಿಂದಂ (ಶಾಂತಿಪು. 
೧೧-೮೪). ೩. ಏಳು ಜೀವರತ್ನಗಳಲ್ಲಿ ಒಂದು: ಅಯೋಧ್ಯ ಭದ್ರ 
ಮುಖ ಕಾಮವೃಷ್ಟಿ ಬುದ್ಧಿಸಾಗರ ವಿಜಯಪರ್ವತ ಪರಂಜಯ ... 
ಸ್ತ್ರೀರತ್ನಂಗಳೆಂಬೇಟುಂ ಜೀನರತ್ನ್ನಂಗಳುಮಂ (ಚಂದ್ರಪು. ೬-೧೦೧ ವ). 
{ಸಂ.] 
ಅಯೋಧ್ಯೆ (ಗು)೧. ಜಯಿಸಲು ಅಸಾಧ್ಯವಾದ. (ನಾ). ೨. ಜಯಿಸ 
ಲಸಾಧ್ಯವಾದುದು. ೧, ೨: ಅಂತು ಸಮೆದ ಪುರವರಕ್ಕಾರಾತಿನಿಕರ 
ಕೃಯೋಧ್ಯೆಯಪ್ಪುದಜಕಂದಯೋಥ್ಯೆಯುಮಂ (ಆದಿಪು. ೬-೧೦೭ ವ). 
೩. ಒಂದು ಊರಿನ ಹೆಸರು: ದೇಶಕೋಸಲನಿಹುದು ಧನಧಾನ್ಯ 
ಜನ ತುಂಬಿ ಸರಯೂನದಿಯ ಮೇಲೆ ಮೆರೆದುದು ನಿಸಯಮಧ್ಯೆ 
ರಾಜಧಾನಿ ಆಯೋಧ್ಯೆ ( ಶ್ರೀರಾಮಾ. ೬-೫೮). 
[ಸಂ. ಅಯೋಧ್ಯಾ) 
ಅಯೋನಿ (ಗು). ೧. ಯೋನಿಯಿಲ್ಲದ; ಗರ್ಭವಿಲ್ಲದ (ನಾ). 
೨. ಯೋನಿಯಿಲ್ಲದುದು ; ಗರ್ಭವಿಲ್ಲದುದು. &. ಗರ್ಭದಲ್ಲಿ ಹುಟ್ಟ 
ದವನು. "ಅಯೋನಿಜ' ಪರಾ. ([ಸಂ.) 
ಅಯೋನಿಜ (ನಾ). ಗರ್ಭದಲ್ಲಿ ಹುಟ್ಟದವನು ; ಹರಿಕಮಲಜ ಸುರಾ 
ಸುರಾವಳಿ ಸರಿಯೆ ಜನಿಸದಯೋನಿಜಂಗಳ ಪಿರಿದು ಜನನಂಗಳಲಿ ಜನಿಸುವ 
ಯೋನಿಜರು ಸರಿಯೆ (ಬಸಪು. ೫೪-೨೬). [ಸೆಂ] 
ಅಯೋನಿಜನಿತ (ನಾ). - ಅಯೋನಿಜ : ಆ ಜ್ಕೋತಿರ್ಲೊೋಕಜನಿತ 
ರೆಲ್ಲರುಮಯೋನಿಜನಿತರುಂ ಸಪ್ತ ಚಾಪೊ «ತ್ಸೆೇೀಧರುಂ (ಸುಕುಮಾ. 
೧೧-೫೯ ವ). (ಸಂ.] 
ಅಯೋನಿಜೆ (ನಾ). ೧. ಯೋನಿಯಲ್ಲಿ ಹುಟ್ಟಿದವಳು: ಇವಳ 
ಯೋನಿಜೆ ರೂಪಗುಣಶೀ ಸಂಪನ್ನೆ ಭುವನಪಾವನೆ ಫುಣ್ಮಚರಿತೆ ಮಂಗಳ 
ಮಹೋತ್ಸವೆ ಪತಿವ್ರತೆಯೆಂಬುದಂ ಬಲ್ಲೆಂ (ಜೈ ಮಿ ಭಾ. ೧೮-೫೦). 
೨. ಸೀತೆ. (ಸಂ. ಆಯೋನಿಜಾ] 
ಅಯೋನಿಸಂಭವ (ನಾ). ೧. - ಅಯೋನಿಜ. ೨. ದ್ರೋಣ: 
ಅಭೇದ್ಮರುಮಸಾಧ್ಯರುನುಪ್ಪಯೋನಿಸಂಭವರೆ ಹೇಳಾಸಾಧ್ಯರಾದರ್‌ 
(ಪಂಪಭಾ. ೧೩-೨೧ ವ). [ಅಯೋನಿ * ಸಂಭವ] 
ಅಯೋಮಯ (ಗು). ೧. ಕಬ್ಬಿಣ ಅಥವಾ ಉಕ್ಕಿನಿಂದ ಮಾಡಿದ. 
೨. ಗಹನವಾದ; ಕ್ಲಿಷ್ಟವಾದ. ೩. ಸುಲಭವಾಗಿ ಭೇದಿಸಲಾಗದ 
(ಸ್ಯಾಂಡರ್‌). [ಸೆಂ.] 
ಅಯೋಮಲ (ನಾ). ಕಬ್ಬಿಣದ ಕಶ್ಮಲ, ಕಿ 
ಅಯೋಮಲ (ಓಷಧಿ. ೧೬೭). [ಸಂ.] 


೮೬-೩೨). 


ಟ್ರ, : 


ನ ಶ್ರೀಮಲಂ ಎ 


೩೫೭ ಅಯ್ಯಿಲ್ಟೈಳಗೆ 

ಅಯೋಮುಖ (ಗು). ೧. ಕಬ್ಬಿಣದ ಬಾಯಿ ಅಥವಾ ಮೂತಿ 
ಯುಳ್ಳ ; ಕಬ್ಬಿಣದ ತುದಿಯುಳ್ಳ. (ನಾ). ೨. ಬಾಣ. ೩. ಹಾರೆ: 
“ಒತ್ತುವ ಹಾರೆಗಟ್ಟಿಗೆ ಆಯೋಮುಖಂ ಶೂಲಿಕೆಯೆನಿಕ್ಕು” (ಮಂಗರಾ. 
೪೭-೬). ೪. ಅಂಕುಶ. [ಸಂ.] 

5| ಅಯೋಲಲನೆ (ನಾ). - ಅಯಃಪುತ್ರಿಕೆ: ನೆಆಕಿಗಾಯ್ದಂಶೋಲಲನೆಯ 

ನಪ್ಪಿಪರ್‌ (ಮಲ್ಲಿಪು. ೧೩-೧೪೫). [ಸಂ.] 

ಅಯ್ಯನಕೆಟ್ಟಿ (ನಾ). ಒಂದು ಊರಿನ ಹೆಸರು: ಅಯ್ಯನಕಟ್ಟದ ತಾಣ 
ವಳ್ಳದಿಂದಂತೆಂಕಲಾದುಜಿಲ್ಲವಿನಿತುಂ ಸರಮಂಗೆ ಸೀಮೆಯಾಗಿ ಬಿಟ್ಟಿ ದತ್ತಿ 
(ಎಕ. 11, ೭೩-೪೬; 1118). [ಅಯ್ಯ ? + ಕಟ್ಟಿ] 

10] ಅಯ್ಕಿಲ್‌, ಐಕಿಲ್‌ (ನಾ). ೧. ಚಳಿ; ಶೀತ. ೨. ಹಿಮ; ಮಂಜು: 
ಬೆಳಗಪ್ಪ ಜಾವದಯ್ಯಿ ಲ್‌ ಕೊಳೆ ಶೀತಕ್ಕಾಜದಳ್ಳಿ (ಕಾವ್ಯಸಾ. ೬೯೪. 
ಶೂದ್ರಕ) ; ಸೀದೇಣ- ಆಯ್ಕಿಲಿಂದಂ (ವಡ್ಡಾರಾ. ೧೦೬-೫) ; ಕೈಕಾಲ್‌ 
ಸುರುಳ್ಲು ನಡುಗದೆ ಸೈಕಾಗ್ರಮನಸ್ಕನಾಗಿ ಭರವಸದಿಂ ಬಪ್ಪಯ್ಯಿಲ್ಗಳ್ಳದೆ 

ಪಲ್ಕಂಕೈ ಕಾಸನದಿರ್ಪ ಸಾಹಸಂ ಪೆಆರ್ಗುಂಟೀ (ಸುಕುಮಾ. ೪-೧೨); 
ಬಯ್ತಲೆ, ಆಯ್ಕಿ ಲ್‌ (ಶಬ್ದಾನು. ೬೭ ಪ್ರಯೋ). ಐಕಿಲ್‌ : ೧.“ಕುಳಿರು 
ಹಿಮಂ ಚಳಿಯೈಕಿಲೆಂದು ಹಿಮನಾಮಂ” (ಶಬ್ದಮಂ. ೧೭); ಬಿಸಿಲೈಕಿಲ್‌ 
ಪಸಿವುಗ್ರದಂಶಮಶಕವ್ಯಾ ಬಾಧೆ ನೀರಟಕ್ಕಿ (ಆದಿಪು. ೬-೩೪) ; ನಹ್ನಿಸಖ 
ನೊಂಬೊಂದಹಂಕಾರಮಂ ತಳೆದಾ ಮಾರುತನಂ ಕರಂ ಸಿಡಿದು ತನ್ನೆ 
ಕಿಲ್ಲಳಿಂ ನಾಂದಿ ಸಂಚಳನಂ ಮಾಡಿ (ರಾಜಕೇ. ೯-೭). ೩. ಹೇಮಂತ 
ಯತು; ಚಳಿಗಾಲ: “ಐಕಿಲೆ ಹೈಮಂತಂ ಮಂಜುಗಾಲಂ” 
(ಚತುನಿ. ೮೮). 
[?. 1 ತಮಿ. ಅಆರ್‌ಚಿರವ್‌, ಅಚ್ಚಿರೆಮ್‌'- ಹೇಮಂತ ಖುತುವಿನ 
ಆರಂಭದ ಕಾಲ, ಹೇಮಂತ ಯತುವಿನ ಮೊದಲ ಅರ್ಧ] 
ಅಯ್ಕಿಲೆಲರ್‌, ಐಕಿಲೆಲರ್‌ (ನಾ). ಶೀತದ ಗಾಳಿ; ತಂಗಾಳಿ. 
ಐಕಿಲೆಲರ್‌ : ಕರಗಿದರಗಿಂ ಪಗಿಲ್ಲಂತಿರೆ ತಳ್ತಿಮೆಯ್ಕೆ ಕಿಲೆಲರಿನೆಚ್ಚತ್ತಾ 
ಪೊಟ್ತ್ಯಆಕಿ ಯೊಳ್‌ ಕಣ್ಣೆಆಕದತ್ತೂಸರಶಯ್ಯಾಧೂಮ್ರರೋಮಹರಿಣ 
ಸಮೂಹಂ (ಕಾದಂಪೂ. ೧೪೮). [ಅಯ್ತಿಲ್‌ + ಎಲರ್‌) 
ಅಯ್ಕಿಲ್ಲದಿರ, ಐಕಿಲ್ಲದಿರ (ನಾ).. ತಂಪಾದ ಕಿರಣಗಳುಳ್ಳವನು; 
ಚಂದ್ರ. ಐಕಿಲ್ಲದಿರ: “ಚಂದ್ರನು” (ಕಲ್ಪದ್ರು). 
[ಆಯ್ದಿಲ್‌ + ಕದಿರ್‌ + -೮,] 
ಅಯ್ಯಿಲ್ಪಟ್ಟಿಣುಗಿ, ಐಕಿಲ್ವೆಟ್ಟಣುಗಿ (ನಾ). ಹಿಮವಂತನ ಮಗಳು; 
ಪಾರ್ವತಿ. ಐಕಿಲ್ವೈಟ್ವಿಣುಗಿ : “ಐಕಿಲ್ವೆಟ್ಟಣುಗಿ ಸಿಂಗದೇರವಳ್ಸಬ್ಬಾಣಿ 
ಯೆಂದು ಶಿವೆ” (ಕಬ್ಬಿಕ್ಕೆ. ೫). [ಆಯ್ಕಿಲ್‌ + ಬೆಟ್ಟು ಅಣುಗಿ] 
ಅಯ್ಕಿಲ್ವೆಟ್ಟಳಿಯ, ಐಕಿಲ್ವೆಟ್ಟಳಿಯ (ನಾ). ಹಿಮವಂತನ ಅಳಿಯ; 
ಶಿವ. ಐಕಿಲ್ವೈಟ್ವಿಳಿಯ : “ಗೊರವನೈಕಿಲ್ವೆಟ್ಟಳಿಯನೈಮೊಗಂ ಕಂದು 
ಗೊರಲನ್‌ ೫» (ಕಬ್ಬಿಕ್ಕೆ. ೪). [ಅಯ್ಕಿಲ್‌ + ಬೆಟ್ಟು. ಅಳಿಯ] 
ಅಯ್ಕಿಲ್ವೆಟ್ಟು, ಐಕಿಲ್ವೆಟ್ಟು (ನಾ). ಮಂಜಿನ ಬೆಟ್ಟ; ಹಿಮಾಲಯ. 
ಐಕಿಲ್ದೆಟ್ಟು : “ಕುಳರ್ವೆಟ್ಟಿ ಕಿಲ್ವೆಟ್ಟುಂ ಚಳಿವೆಟ್ಟು ಹಿಮಾದ್ರಿ” (ಚತುನಿ. 
೧೦) ; ಮೂಜಚಾಣು ರನ್ನಂಗಳ್ಳಕಿಲ್ವೆಟ್ಟ ನಣುಗಿಗೆಡದೊಡಲನಿತ್ತಲ್ಲಿ ಮಂಡಿ 
ಸಿದ ಶಂಕರನಳ್ತಿಯಿಂ (ಭಾವಚಿಂ. ೧-೩೦) ; ಐಕಿಲ್ವೆಟ್ಟಿನ ಮಂಜುಗಲ್ಲ 
ಗವಿಯೊಳ್‌ ತಳ್ತಿರ್ದ ಚಂದ್ರಾಶ್ಮದೊಳ್‌ (ಚಿಕವಿ. ೪-೨೮). 
[ಅಯ್ಕಿಲ್‌ + ಬೆಟ್ಟು] 
ಅಯ್ಕಿಲ್ವೆಳಗ, ಐಕಿಲ್ವೆಳಗ (ನಾ). - ಅಯ್ಕಿಲ್ಲದಿರ. ಐಕಿಲ್ದೆಳಗ : 
“ಬೆಳ್ಳದಿರನೈಕಿಲ್ವೆಳಗನಾಲಿವೆಳಗ ಚಂದಿರನು? (ಕಬ್ಬಿಕ್ಕೆ. ೪೩); “ಐಕಿ 
ಲೈಳಗಂತಣ್ಣದಿರ ಮಂಜುಗೈಯಂ ಚಂದ್ರಂ? (ಕವಿಕಂ. ೪೩). 
[ಅಯ್ಯ ಲ್‌ + ಬೆಳಗು + ಲ್ಯ) 


5 


20 


25 


30 


45 


Ee 


ಅಯ್ದಂಡುಗೆ 


ಅಯ್ಸಂಡುಗೆ, ಅಯಿಗಂಡುಗ, ಐಗಂಡುಗ (ನಾ). ಐದು ಖಂಡುಗ: 
ನಾಲ್ಡೆಸೆ, ಆಯ್ದ ಂ ಡುಗಂ, ಆಯ್ಸರೆಂ (ಭಾಷಾಭೂ. ೧೫೨ ಉದಾ). 
ಅಯಿಗಂಡುಗೆ: ಆಯಿಗಂಡುಗ ಗದ್ದೆಯಲು ಮಾಡಿಕೊಂಡು (ಎಕ. 
1x, ಬೆಂಗಳೂ, ೧೨೬-೩೧; 1431). ಐಗೆಂಡುಗೆ : ಐವಡಿ, ಐಗಂಡುಗಂ 
[ಪಾಕಾಂ. ಆಯ್ಗುಂಡುಗಂ] (ಶಮದ. ೧೮೯ ಪ್ರಯೋ). 
[€ ಅಯ್ದ * ಕಂಡುಗೆ] 
ಅಯ್ಸಣೆ, ಐಗಣೆ (ನಾ). ಐದು ಬಾಣ. "ಅಯ್ಗಣೆಯ' ಪರಾ. 
ಐಗಣೆ : ನಿಂದಿರ್ದರಯ್ಲಣೆಯನಿಂದು ಪೂಜಿಸಲ್‌' (ಡಬಪು. ೧೧-೪೧). 
[ಆ ಅಯ್ದೂ * ಕಣೆ. / ತಮಿ. ಅಜ್ಯಣಿ] 
ಅಯ್ಲಣೆಯ, ಐಗಣೆಯ (ನಾ). ಐದು ಬಾಣಗಳುಳ್ಳವನು; ಪಂಚ 
ಬಾಣ; ಕಾಮ: ಅಯ್ಲಣೆಯನ ಜಯಲಕ್ಷ್ಮಿಯ ತಾಯ್ಲುರುವೆನೆ 
ಮಿಸುಪ ಸತಿಯ (ಲೀಲಾವ. ೭-೫೨); ಅಯ್ಸಣೆಯನೆನಿಸುವನೆಯಾಣ್ಮ 
ನುಜದಾರ್ಸಿನಿಂ . . . ಬಣ್ಣಿಸುತೆ (ಉದ್ಭದೇ. ೫-೨೩). ಐಗಣೆಯ : 
ಚೆಂದಂಗೆಡದೈ ಗಣೆಯಂ ನಾಲ್ಲಲೆಯಾನದ ವಾಣೀಶಂ (ಜಯಕಾ. ೨-೬೯). 
[ಆ ಅಯ್ದ್ಯು * ಕಣೆ-- -ಅ್ಯ. / ತಮಿ. ಅಯ್ಕಣೆಯ] 
ಅಯ್ಲಳ್ಳ "ಅಯ್ದುಳ' ನೋ. 
ಅಯ್ಗಳ್ಳ, ಐಗಳ್ಳ(ನಾ). ಐದು ಕುತ್ತಿಗೆಯುಳ್ಳವನು; ಪಂಚಮುಖ; 
ಶಿವ. ಐಗಳ : ಐಗಳಂಗೆ ಕೆಳೆಯನಪ್ಪ ಪೊನ್ನೊಡೆಯನ ಅಳ್ವ ಪೊಲಲಪ್ಪ 
ಲಂಕೆಯಂ ಪೊಕ್ಕು (ಅದ್ಭುತ. ೪೦-೭). 
[£ ಅಯ್ಯೂ * ಗಳೆ (ಎ ಗಲ)]: 
ಅಯ್ಲಾ ವುದ, ಐಗಾವುದ (ನಾ). ಐದು ಗಾವುದ: ಅಯ್ದಾವುದಂ, 
ಎಣ್ಣೆಸೆ (ಶಬ್ದಾನು. ೩೦೭ ಪ್ರಯೋ). ಐಗಾವುದ: ಇದಜ ಹಿಂದಣ 
ಮೈಯೊಳ್ಳೆ ಗಾವುದ ದ ನೀಳದೊಳೆರಡುವರೆಗಾವುದದ ವಿಸ್ತಾರದಲಿ 
(ಕುವ್ಯಾದ್ರೋ. ೯-೧೮) ; ಮಣಿಮಯದಾಲಯಂಗಳು ಸವೆದವೈಗಾವುದ 
ದಳತೆಯಲಿ (ತೊರರಾ. ೧-೧೩-೧). [£ ಅಯ್ದು * ಗಾವುದ] 
ಅಯ್ಕುಳೆ, ಅಯಿಗುಳ, ಅಯ್ಗಳ್ಳ, ಅಯ್ಲೊಳ, ಐಗಳ, ಐಗುಳ, 
ಐಗೊಳ (ನಾ). ಐದುಕೊಳಗ : ಅರಸುಂ ಊರುಂ ಇಲ್ಲು ಅಯ್ಗುಳ 
ಕಟಿನಿಯುಂ ಕೊಟ್ಟೊದು (ಎಕ. ೫, ಕೋಲಾರ. ೨೩೩-೭; 815); 
ನಾಯಳೆಗಯ್ಲುಳೆ ಮಣ್ಮು (ಎಕ. 1%, ಬೆಂಗಳೂ. ೪೦-೧ ; 830) ; ಬಸವ 
ಸೆಟ್ಟಿ ಪದಿನಯ್ಗುಳ ನೀರ್ಮ್ಮಣ್ಣು ಅಯ್ಸುಳ ಪೊಂಬೊಲನುಂ ಪೊನ್ನಅ 
ಕೊಟ್ಟಿ ಮಣ್ನಜಂ ಕೊಣ್ಣುಮ್‌ (ಎಕ. 1೪, ಹೆಗ್ಗಡೆ. ೧೬೯ ; 1021). 
ಅಯಿಗುಳ : ಶ್ರೀಮತ್‌ ಕಲಿನೊಟಮ್ಸಾದಿ ಅರಸರ್‌ ಅಮರಾಲಯಾ 
ಆವೊಗೆ ಆಯಿಗುಳವೆದೆ ಮಣ್ಣು (ಎಕ. 71, ಚಳ್ಳಕೆ. ೭-೪; 810) ; 
ದೇನರಿಂದ ಅಯಿಗುಳ ಬ್ರಾಹ್ಮರಿಂದ ಆಯಿಗುಳ ಅನ್ತು ಹತ್ತು ಕೊಳಗ 
ಗದ್ದೆ (ಎಕ. ೫1, ದಾವಣ. ೨೩-೭೮ ; 1410) ; ಯೆರೆಯಲು ಗದ್ದೆ ಹತ್ತು 
ಕೊಳಗ ವುಸಬಿನಲು ಗದ್ದೆ ಬೀಜವರಿ ಅಯಿಗುಳ (ಸೌ ಇಇ. xi, 
೪೪೦-೫೩ ; 1419). ಅಯ್ಗಳ್ಳೆ : ಹೊಲದಲ್ಲಿ ಈ ವರ್ಷ ಅಯ್ಯಳರಾಗಿ 
ಬಂತು (ರೂಢಿ). ಅಯ್ಗೊಳೆ: ಮಾಹಜ್ಜನಮೊಸೆದು ಕೊಟ್ಟಿ ಕಟನಿ 
ಅಯ್ಲೊಳ (ಎಕ. ೫ (8), ಮುಳಬಾ. ೧೫೬-೮; ಆನೆಯ ಶತ); ಅಯ್ಲೊಳಂ 
ಕಟನಿಯುಂ ಆಯ್ಲೊಳಂ ಪಾಟು (ಎಕ. ೫, ಶಿಡ್ಲಘ. ೩೨-೯; 870); 
ಮೊಳೆವೆಡೆ ಇರ್ಕ್ಶಣ್ಣುಗದ ಆಯ್ಲೊಳಂ ಕಲಿಯಜ್ಞನಿಂ ಪಡುವಣ ಮಣ್ಣುಂ 
(ಎಕ. 1೪, ಎಳಂದೂ. ೨೫-೫; 925). ಐಗಳ್ಳೆ : ಉಭಯಂ ಖಂಡುಗದ 
ಐಗಳ ಭೂಮಿಯಂನು . .. ಕೊಟ್ಟಿವು (ಎಕ. ೫೪1, ಚಿಕ್ಕನಾ. ೫೩-೧೯ ; 
1637); ಆ ಕರು ಯಾರಿಗೆ ಸೇರಿದೆಯೊ ಅವರಿಗೆ ಅದಕ್ಕಾಗಿ ಪಾರಿಯ 
ಆಸ್ತಿಯಿಂದ ಆಗಲೇ ಐಗಳ ರಾಗಿ ಕೊಟ್ಟುಬಿಡುವುದು (ಸಣ್ಣಕ. ೪1, ೭೦). 
ಐಗುಳ: ಇ ಧಮ್ಮದಿ ದಾವಣಖೇರುನ್ಮವಜಸ್ಸಿ ಕೊಟ್ಟೊದು ಐಗುಳ ಕಜನಿ 


0 


20 


25 


35 


SS SSN 


43 


ಅಯ್ತರವು 


ಪರಿಹಾರ (ಎಕ. ೫, ಶ್ರೀನಿವಾ. ೬-೧೩ ; 760) ; ಆಂಗಡಿಯೊಳಾ ಬಿಜ್ಜಳ 
ಸಿತಿಪ ಬರುತಿರಲು ಜಂಗಮಂ ರತ್ನವೈಗುಳವ ಜೂಜಿಂ ಸೋಲೆ (ಲಶಿಚಿಂ. 
೩೨-೪೩). ಐಗೊಳೆ: ರಾಜಮಾನ ಐಯ್ಲೊ[ಗೊ]ಳಂ ಕಟನಿ ಕೊಟ್ಟ 
(ಸೌ ಇಎ, ೧೯೩೨, ಪುಂಗನೂ. ೧೮೦-೧೫, 964); ಐಗೊಳ ರಾಗಿ 
(ಕಲ್ಪದ್ರು). [£ ಅಯ್ದು + ಕೊಳ್ಳ] 
ಅಯ್ಲೆ ಗೌಡ (ನಾ). ಒಬ್ಬಾತನ ಹೆಸರು: ಚಲದಗಾನಹಳ್ಳಿ ಅಯ್ಕೆ ಗಾಡ 
ಕ್ರಷಷ್ಟಗೆ ಭೋಮಾಂನ್ಯಹಾಕಿ ಕೊಟ್ಟ ಮಾಂನ್ಯ ಹೊಲ (ಎಕ. ೫, 
ಶ್ರೀನಿವಾ. ೧೫-೧೧ ; 1689). [ಆಯ್ಲೆ ? * ಗೌಡ] 
ಅಯ್ಗ್ಲೇಣು, ಐಗೇಣು (ನಾ). ಐದುಗೇಣು (ಕಿ). ಐಗೇಣು : ಕುದುರೆ 
ಗಳು ಐಗೇಣಿನಿಂದ ಎಂಟುಗೇಣಿನ ತನಕ ಎತ್ತರವಿರುತ್ತವೆ (ಮುಂಬಯಿ. 
[« ಅಯ್ದು * ಗೇಣು] 
ಅಯ್ಲೊರಲ (ನಾ). ಶಿವು. [ಆ ಆಯ್ದು * ಕೊರಲ್‌ + -೮,] 
ಅಯ್ಲೊಳ "ಅಯ್ಲುಳ? ನೋ. 
ಅಯ್ಲೊಳಗೆ, ಐಯ್ಗೊಳಗ (ನಾ). ಐದು ಕೊಳಗ. ಐಗೊಳಗ : 
ಬಡಗಣ ಪೊಂಪಲ್ಲಕಟ್ಟಿನ್ದು ಕೆಆಕಿಯಂ ಕಟ್ಟ ತೂಂಬನಿಕ್ಕಿಸಿ ಆ ಳೆಟ್‌ 
ಯಲ್‌” ಐಗೊಳಗಂ ಗಟಕ್ಲಿಯು ನನ್ಹಾದೀನಿಗೆಗೆ ಈಯೂರು ಗಾಣಂ 
(ಎಕ. ೫, ಚಿಂತಾಮ. ೩೦-೧೪ ; 1047). [ಆ ಅಯ್ದು * ಕೊಳಗ] 
ಅಯ್ಲೋಲ್‌, ಐಗೋಲ್‌ (ನಾ). ಐದುಬಾಣ. ಐಗೋಲ್‌ : ಒಪ್ಪು 
ವೈಗೋಲ್ಲಳಿಂ ರಂಜಿಸುತಿರ್ಪನನಂಗಂ (ಸಾಪ್ರಾಶ. ೭೫). 
[ಆ ಅಯ್ದ್ಯ್ಯು * ಕೋಲ್ಡ್‌) 
ಅಯ್ಲೋಲ, ಐಗೋಲ (ನಾ). - ಅಯ್ಗಣೆಯ. ಐಗೋಲ: ಕಾಳ 
ದಂಡಮೆಂಬ ಗದೆಯ ಲೀಲೆಯಿಂದೀಯಲಂತದ ಕೈಕೊಂಡೈಗೋಲನು 
ಮುಂದಕೆ ಬಂದು (ನೇಮಿಸಂ. ೧೯-೧೩೬) ; ಒಪ್ಪಿರ್ದಳೈಗೋಲನಧಿದೇವ 
ತೆಯೊ ಪೇಳೆಂಬಿನಂ(ಚಿಬಪು. ೧೯-೨೩). [ಆ ಅಯ್ದ್ಯು* ಕೋಲ್‌ -ಅ್ಯ) 
ಅಯ್ದ (ನಾ). ಆದಿತ್ಯ. "ಅಯ್ಚಣ್ಣ್ರ' "ಅಯ್ಚಯ್ಯ' ಪರಾ. 
[ಆ ಸಂ. ಆದಿತ್ಯ) 
ಅಯ್ದಣ್ಣಿ (ನಾ). ಒಬ್ಬಾತನ ಹೆಸರು: ಆಯ್ದಣ್ನ ಪೆರ್ಗಡೆತನಜಕ್ಲಿಯ್ಯೆ 
(ಎಕ. ೫111, ಸೊರಬ. ೫೭೦-೮; 951). [ಅಯ್ದ + ಅಣ್ಣ) 
ಅಯ್ದಯ್ಯ (ನಾ). ಒಬ್ಬಾತನ ಹೆಸರು : ಕಂಚೆಯರಸಾಳು ಅಯ್ದ್ಚಯ್ಮ 
(ಎಕ. ೫11, ಮದ್ದಗಿ. ೪೦-೫ ; 950); ಅಯ್ದ್ಚಯ್ಯ ತಾಣಗುನ್ನೊರ ಮಹ 
ಏಸ ಗೋಸಾಸಮಿಲ್ಹಂ (ಮೈ ಆರಿ. ೧೯೪೨, ೬೧-೭ ; 1007). 
[ಅಯ್ದ * ಅಯ್ಯ] 
ಅಯ್ದರು, ಐಚರು (ನಾ). ಜೀವರಿಗೆ ಐದು ಹೊತ್ತು ಮಾಡುವ 
ನೈವೇದ್ಯದ ಅನ್ನ. ಐಚರು : ಬ್ರಹ್ಮಪವ್ಮಾವತಿಯ ಐಚರುವಿಗೆ ಅಕ್ಸಿ 
ಮೂಡೆ ೪ (ಎಇ. ೪॥॥, ೧೩೩-೪೦ ; 1586). [€ ಆಯ್ದು ಚರು] 
ಅಯ್ದ ಡೆ, ಐಜಡೆ (ನಾ). ಐದು ಜಡೆ : ಹರಿಯ ಪಾದಜಲ ತಾನು ಶಿವನ 
ತಲೆಯ ಅಯ್ಯಡೆಗೆ ಎರೆದ ಜೀವನ ತಾನು (ಬಿಡುಕೆ. ೪೧). ಐಜಡೆ : 
"ಐಜಡೆವೆಳಸು' ಪರಾ. [ಆ ಅಯ್ದು * ಜಡೆ] 
ಅಯ್ದ ಡೆನೆಳೆಸು, ಐಜಡೆವೆಳಸು (ನಾ). ಐದುಜಡೆಗಳ ಬೆಳಸು. 
ಐಜಡೆವೆಳೆಸು: ವೈಜಯಂತೀಧರನ ಪಾದಾಂಬು ಶಿವನ ತಲೆಯ್ಯಜಡೆವೆಳ 
ಸಿಗೆರೆದ ಜೀವನಂ (ಜೈ ಮಿಭಾ. ೯-೨೩). [ಆ ಅಯ್ದ್ಯು* ಜಡೆ * ಬೆಳಸ್ಕು] 
ಅಯ್ತೆಂಡ, ಐತಂಡ (ನಾ). ೧. ಐದು ಭಾಗಗಳು. ೨. ಐದು ಸೈನ್ಯ 
ಗಳು. ಐತಂಡ ೧. (ಸ್ಕಾಂಡರ್‌). [ಆ ಆಯ್ದು * ತಂಡ] ' 
ಅಯ್ತನ "ಅಯ್ಯತನ' ನೋ. ` 
ಅಯ್ಕರ್‌ "ಎಯ್ದರ್‌? ನೋ. 
ಅಯ್ತರವು "ಎಯ್ತರವು' ನೋ. 


೩-೫೪). 


ಆಯು 


ಇದಿ 


ಅಯ್ತು (ನಾ). (?) : ಪಾಟು ಆಯ್ತು ಮಾಸೇ ಮೊನ್ನಿತ್ತಿಳಿ ಅಜಕಿದನ್ತವೊ 
ಕಣ್ಣೇಶ್ವರುಂ (ಎಕ. ೫, ಕೋಲಾರ. ೬-೫; 753). [ಆ ಅಯ್ದು ?] 

ಅಯ್ತೆ, ಐತೆ (ಕ್ರಿ). ಇದೆ. ಐತೆ: ಜನನಿಕೆಯ ಮರೆಯಲ್ಲಿ ನೆಳಲು 
ಕುಣಿವುತೈತೆ ನೆಳಲ ಸ್ವೀಕರಿಸುವರೊಬ್ಬರಿಲ್ಲ (ಅಷ್ಟಾಸ್ತೋ. ೩೯) ; ನೋಡಿ 
ಇಲ್ಲೈತೆ ನಿಜನಿಜವು(ಶರಲೀ. ೩೩೫-೪); ನಿನ್ನಲಿ ಮುತ್ತಿನ ಹಾರ ಐತೆ 
ಯಂತೆ ಕೊಡು ಸಾವಕಾರ್ಗೆ (ಶನಿಮಾ. ೧೫). [ಆ ಇರ್‌] 

ಅಯ್ತೆರ, ಐತೆರ (ನಾ). ಐದು ಬಗ್ಗೆ --ವಿಧ. ಐತೆರ: ಆತನ ಶ್ಲೋಕ 
ಗಳಲ್ಲಿರುವ ಐತೆರದ ದೋಷಗಳನ್ನು ಮಂಡಿಸಿ ಆವುಗಳ ವಿವರಣೆ ನಡೆಸಿ | 
ದನು (ಗೌರಾಂಗ. ೩೪). [€ ಆಯ್ತು  ತೆರ್ಕ (ಆ ತೆಜ್ಮ)) | 

ಅಯ್ದಂಬ, ಐದಂಬ (ನಾ). - ಅಯ್ಲೋಲ. ಐದಂಬ : ದುಗುಲಡೊ |10 
ಳೈದಿದ ನಿಜಿಗಾಸೆಯಿಂದ ಐದಂಬನ ಮದದಾನೆಗಳಂದದೊಳ್ಳೆ ದಿದರ್ಜಲ 
ಕೇಳಿಗಾಗ (ಕಂನವಿ. ೨೫-೧೧೮). [€ ಅಯ್ದು ಅಂಬ್ಯು* -ಅ್ಯ] 

ಅಯ್ದಂಬು, ಐದಂಬು (ನಾ). ಐದುಬಾಣಗಳು. "ಅಯ್ದಂಬ' 
ಪರಾ. ಐದಂಬು : ಪೆಣ್ಸೊಲೆಗೆ ತೊಟ್ಟನೈ ದಂಬನೈ ದಂಬನು (ಉದ್ಭದೇ. 
೪-೩೭). [ಆ ಆಯ್ದು * ಅಂಬ್ಕು] 

ಅಯ್ದಲೆಯ, ಐದಲೆಯ (ನಾ). ' ಐದು ತಲೆಗಳುಳ್ಳವನು ; ಶಿವ. 
ಐದಲೆಯ: ಆಲರ್ವೊಡೆಯನೊಳಂಬುಜಪುತ್ರನೊಳ್ಳೆದಲೆಯಂ ಸಿರಿದನು 
ರಾಗಂ ಮಾಳ್ಬಂತೆ (ಜಯಕಾ. ೨-೬೨). [« ಅಯ್ದ ತಲೆ - -ಅ,] 

ಅಯ್ದಳೆ, ಐದಳ (ನಾ). ಐದುದಳ. ಐದಳೆ : ಐದಳ ಹತ್ತು ಮುಖದ 
ರುದ್ರಾಕ್ಷಿ (ಆದವ, ೪೫). [€ ಆಯ್ದ್ಯು4* ದಳ (ಇ ದಲ)] 

ಅಯ್ದಾಮರಿಗ (ನಾ). ಅಯ್ದು ಜನ ಯೋಧರು, --ಯುದ್ಧ 
ಭಟರು: ಮಲೆಸರಯ್ನೂರ್ಬ್ಬ್ವರುಮಯ್ದಾಮರಿಗರುಂ (ಇಆ. ೪1, 
೧೦೨-೨೦ ; 887). [ಆ ಅಯ್ಕ್ಯು * ದಾಮರಿಗ] 

ಅಯ್ಕಾಳೆ "ಇರ್‌' ನೋ. 

ಅಯ್ದಿಕೆ "ಎಯ್ದಿಕೆ' ನೋ. 

ಅಯ್ಲಿಸು "ಎಯ್ದಿಸು? ನೋ. 

ಅಯ್ದು, "ಎಯ್ದು' ನೋ. 

ಅಯ್ತು, ಅಯಿದು, ಐದ್ಳು (ನಾ). ಐದು ಎಂಬ ಸಂಖ್ಯೆ: ಮೆಟ್ಟಿ 
ಗಂಧೇಭಮಯ್ಡಾನ್‌ (ಎಕ. 11, ೧೨-೨ ; 700); ಶ್ರೀಮತ್‌ ಪೆರ್ಮೆನಡಿ 
ಗಳ್ಬಟ್ಟಂಗಟ್ಟದ ಆಯ್ದ ನೆಯ ವರಿಷ (ಎಕ. 111, ನಂಜನ. ೯೭-೩ ; 898); 
ತಪಂಬಟ್ಟ ದಿವಸದಿಂ ತಗುಳ್ನಿಂದಿಂಗಮಯ್ದು ದಿವಸಮುಣ್ಣುದಿಲ್ಲ 
(ವಡ್ಡಾರಾ. ೭೭೬-೫); ಸಂಧಿಗೆಯಲೈ ಬೇಡಿದರೆ ಪಾಂಡುತನೂಭವರಯ್ಹು 
ಬಾಡಮಂ (ಗದಾಯು. ೩-೨೧). ಅಯಿದು : ಮೂಜನಜಿದು ಮೂಜು 
ಮಜಕಿದು ಮೂಜ ವೇದಿಸಿ ಅಯಿದ ಕಾಣಿಸಿಕೊಂಡು (ತುಜುಗಾ. ೬); 
ಎರಡಯಿದು ಶಿರದಸುರಪತಿಗೋಸರಿಸಿ ಅಲ್ಲಿಯೆ ನಿಂದನೆಲ್ಲಾ (ಬಸಪು. 
೫೩-೧೯). ಬದು : ಆತನಿಂ ಬಟ್‌ಯಂ ಸೀಮಂಕರನೆಂಬಂ ಐದನೆಯ 
ಕುಲಧರಂ (ಚಾವುಂಪು. ೧೪-೨) ; ಆ ಕಥಾಸಮುದ್ರದೊಳ್‌ ಪಂಚರತ್ನ 
ನುಪ್ಪ್ಪೈದು ಕಥೆಗಳನಾಯ್ಡುಕೊಂಡು (ಪಂಚತಂ. ೧೩-೨), ಕಕಾರಂ 
ಮೊದಲಾಗಿ ಮಕಾರ ದ ಪರ್ಯಂತಮೈದೈದು ವರ್ಣಂಗಳೊಂದು 
ವರ್ಗಮಾಗಿ, ವರ್ಗಮೈದಕ್ಕುಂ (ಶಮದ. ೧೩ ವೃತ್ತಿ); ಪರಮತತ್ವದ 
ಭಿತ್ತಿನೊಳಗಂಕುರಗಳ್ಳೆ ದಾದಂತೆ (ತೊರರಾ. ೧-೨-೨). ಗಾ ಅಯ್ವರ್‌ 
(ಬಹುವ): ತಮ್ಮ ಕಲಹಕೆ ತಾವು ಆಯ್ವರು, ಪರರ ಕಲಹಳೆೆ 
ನೂರಯ್ವರು (ಗಾದೆ. ಕಿ). 

[ದೇ.॥ ತಮಿ, ಅರ್ಯನ್ಹು, ಅಣ್ಣ ; ಮಲ, ಅಣ್ಣು, ಆಣ್ಣಾ, ಆಯ್ದು; 

ತುಳು. ಆಯ್ಡ್‌ ; ಕೊಡ. ಆಇ್ವಿ; ತೆಲು, ಆಯಿದು; ಕೊಲಾ, 
ಅಯಾ, ಅಯಿದ್‌) 


5 


20 


30 


85 


45 


೩೫೯ 


ಅಯ್ಕೆತನ 


ಅಯ್ಮುಂಬು "ಅಯ್ದೂಂಬು' ನೋ. 

ಅಯ್ದುಗುಂದು, ಐದುಗುಂದು (ಕ್ರಿ). ಐದು ಕಡಿಮೆಯಾಗು; 

| ಐದು ಸಾಲದೆ ಹೋಗು: ಆ ನರಕಬಿಲಂಗಳೆಲ್ಲಂ ಅಯ್ದುಗುಂದೆ 
ಲಕ್ಕಮಕ್ಕುಂ (ಅಜಿಪು. ೧೧-೬ ವ). ಐದುಗುಂದು : ಪಂಟೋನೈಕ 
ನರಕ ಶತಸಹಸ್ರಾಣಿ ಐದುಗುಂದಿದೊಂದುಂ ನರಕ ಲಕ್ಕೆಗಳುಂ (ತತ್ತ್ವಪ್ರ. 
೧೧೬). [ಆ ಅಯ್ದು 4 ಕುಂದ್ಕು] 

ಅಯ್ಕುಪ್ಪು (ನಾ). ಕಾಚ, ಸೈಂಧವ, ಬಿಡು, ಸೌವರ್ಚ, 
ಸಾಮುದ್ರ ಎಂಬ ಐದು ಬಗೆಯ ಉಪ್ಪು : ಅರಿದಾಳಂ ಪೊಸಸುಣ್ಣ 
ಮಿಂದ್ರಯವೆ ಕೇರ್ಗಂಧೋಜ್ವಳಂ(ಳೆಂ) ದಾರು ಸಿಂಧುರಮಯ್ದ್ಹುಪ್ಪು 
ಕಟುತ್ರಯಂ ರಜನಿ (ಲೋಕೋಪ. ೯-೨೪೩); ಸೈಂಧವಂ ಕಾಚ ಬಿಡು 
ಸಂವರ್ಚಲವಣಂಗಳ್‌ ಉಪ್ಪು (ಲೋಕೋಪ. ೯-೨೨೩ ಟೀಕೆ). 

[<£ ಆಯ್ದು * ಉಪ್ಪು) 

ಅಯ್ಮೂಂಬು, ಅಯ್ದುಂಬು, ಅಯ್ದೂಬು (ನಾ). ೧. ಧಾನ್ಯದ 
ಒಂದು ಅಳತೆ; ಐದು ಕೊಳೆಗ. ೨. ಐದುಕೊಳಗ ಬಿತ್ತುವಷ್ಟು 
ಜಾಗ: ಪುತ್ತೂರಾಜಿಟ್ಟ ಮುಗುಳೊತ್ತಿಟ್ಟು ಪುತ್ತೂರತ್ತಾಣಿಗೆ 
ಅಯ್ದೂಂಬು ಕೆಆನಿಯುಂ ಅಯ್ದೂಂಬು ತೊಟ್ಟ ಪ್ಪಟ್ಟುಂ ಕೊಟ್ಟರ್‌(ಎಕ. 
೫, ಕೋಲಾರ. ೨೨೯-೫; 750); ಗೊಟ್ಟೀಆಕಿಯರಂಬಲಕೆ ಕೊಟ್ಟು ದು 
ಅಯ್ದೂಂಬು (ಮೈಆರಿ. ೧೯೨೬, ೧೦೦-೮, ೯ನೆಯ ಶತ). ಅಯ್ದುಂಬು: 
ತುಜುಗೊಳೆಯ್ದ್ಹು ಸತ್ತರ್‌: ಇದರ್ಕೆ ಅಯ್ದುಮ್ಬು ಕಳನಿ ಕಲ್ಲಾಟು 
ಕೊಟ್ಟುದು (ಎಕ. ೫, ಶ್ರೀನಿವಾ. ೧೪೨-೪; 7). ಅಯ್ಕೊೂ ಬು : ಮೊಅ 
ಶಲೂರಮಟಕ್ತಿಯುಳ್ಳ ಯ್ಲೂಬು ಇನ್ನು ತಾಗೆ ಮೂಜಡಿ ತೂಮ್ಬುಮ್‌ 
ದೇವಭೋಗಂ (ಎಕ. 2, ಕೋಲಾರ. ೧೧-೮; 753). 

[£ ಅಯ್ದು * ತೂಂಬ್ಯು] 

ಅಯ್ದೂಬು "ಅಯ್ದೂಂಬು' ನೋ. 

ಅಯ್ಕೆ, "ಎಯ್ದೆ? ನೋ. 

ಅಯ್ಕೆ, ಆಯಿದೆ, ಎಯ್ದೈ, 


BS ಐದೆ (ನಾ). ೧. ಸುವಾಸಿನಿ; ಸುಮಂ 
ಗಲಿ: *ಆಯ್ದೆಯೆಂದು ಸುವಾಸಿನಿ? (ಶಬ್ದಸಾ. ೩೬೯). ಅಯಿದೆ : 
೨. ಮುತ್ತೈದೆತನ; ಸೌಮಂಗಲ್ಯ : ಅಯಿದೆ - ಅಣಚಿಯಿಲ್ಲದವಳಿಗೆ 
ಸೌಭಾಗ್ಯದ ಹೂವಿನ ಬೊಟ್ಟೀಕೆ (ಬಸನ. ೬೩೦). ಎಯ್ದ್ಯೈ: ೧. ಪಸು 
ರ್ವಂದಲೊಳೊಲ್ಹೆಡೆಯಾಡುವೆಯ್ದೆಯರ್‌ ಬಳಸಿದ ವೇದ ಪಾರಗರ 
ಸಂದಣಿಯೆಂಬವಜ್‌ಂ ವಿವಾಹ ಮಂಗಳಂ (ಪಂಪಭಾ. ೧-೧೦೭); 
ನಿಟ್ಟಿಯ್ದೆಯಾಗು ಪತಿಯೊಳ್‌ ತೊಟ್ಟಿ ನುವಶೆಯಾಗು ಶೀಲವತಿಯಾಗು 
(ಕಾವ್ಯಾವ. ೨೨೩) ; ಎಡೆಯಾಡುವೆಯ್ದೆಯರ ಪಾವನ ಮಂಗಳದೊಪ್ಪು 
ಗೂಡಿ ನೇರ್ಪಟ್ಟುದು. .. ವಿವಾಹದೊಳ್‌ (ಸೂಕ್ತಿಸು. ೬-೨೨). ಐದೆ: 
೧. “ಐದೆಯೆನೆ ಸುವಾಸಿನಿಯಕ್ಕುಂ” (ಕವಿಕಂ. ೧೬೫); ಗುರುಜನ 
ಮೀಯದೆಯುಂ ಮುನ್ನೆರೆವಾತನನೆಯ್ದಿಯೈದೆಯ[ಪಾ590. ಯ್ಹೆನೆಯೆನ) 
ಪ್ಪೊಡೆ ದೋಷಂ (ಕಾದಂಪೂ. ೮೭೫). ಅತ್ತಿತ್ತೆಡೆಯಾಡುವೈದೆಯರದಂ 
ಕೊಂಡಾಡಿ (ಪುಷ್ಪಪು. ೧೨-೧೦೯); ಮುನಿಪಂಗಂಬುಜಾನನೆ ನಮಿಸೆ 
ಹರಸಿದನೈದೆಯಾಗೆನುತ (ಕುವ್ಯಾಅ. ೧೬-೪೫) ; ಸೋಬನಮನೈದೆಯ 
ರಾದರದಿಂದೆ ಪಾಡುಗೆ (ಚಿಕವಿ. ೪-೩೪). ೨. ಸವೆದುದೇ ನಿನ್ನೈದೆ ಶುಭಕರ 
ಕವಿದುದೇ ವೈಧವ್ಯ ಮೇಘವು ತವಮುಖೇಂದುವಿಗೆಂದು ತಂದನು ಕುಳಿತು 
ಕಂಬನಿಯ (ಅಂಬಿಕಾ. ೪೪-೧). [<< ಸಂ. ಅನಿಧವಾ?] 
ಅಯ್ದೆತನ, ಎಯ್ದೆತನ, ಐಡೆತನ (ನಾ). ಸುಮಂಗಲಿಯಾಗಿರುವಿಕೆ; 
ಮೆಯ್ಸರೆಹುದೆ ವೀರಲ ಸೀ ನಿನತ(ಪಾಠಾಂ, ತೆ]ಯ್ದೆತನಂ (ವರ್ಧಪು. 
೯-೭೦). ಎಯ್ದೆತನ : ಕಾಂತೆಗೆ... ಸಿರಿಯುಂ ಸಂತಾನಮುಮೆಯ್ದೆ 
ತನಮುಮಭ್ಯ್ಕುದಯಮುಮೋರಂತು ನೆಲೆವೆರ್ಚಿ (ಅನಂಪು. ೧೦-೮೬). 


ಅಯ್ದೆದಾಳಿ 


ಏದೆತನ: ಜಯಸಿರಿಯೈದೆತನ ನಿನ್ನಿಂದಮೆಣಕಿವುದು ಕಂದ(ಕುವ್ಯಾದ್ರೋ. 
೪-೪೪) ; ಅನನಿಪನ ಸತಿಯಳಿಗೈದೆತನ ಮಿಗಿಲೆಂದು ಹರಸಿತು ಮುನಿ 
ವಧೂನಿಕರ (ನಳಚ. ೯-೧೨); ತಳೆವೆನೈದೆತನದಿಂದೆ ಸದ್ಗತಿಯನೆಂದಾ 
ಕುಮುದ್ವತಿ ನುಡಿದಳು (ಜೈಮಿಭಾ. ೨೬-೫೬). [ಅಯ್ಕೆ * -ತನ] 


ಅಯ್ದೆದಾಳಿ, ಐಡೆದಾಳಿ (ನಾ). ಮುತ್ತೈದೆತನದ ಸೂಚಕವಾದ 


ಚಿಹ್ನೆ; ತಾಳಿ; ಮಾಂಗಲ್ಯ: ಅಮಮ ಶಿವಪದಕದೊಳು ಮುಖ್ಯವೀ 
ರುದ್ರಾಕ್ಷಿ ಉಮೆಯಯ್ದೆ ದಾಳಿಯೊಳು ನಾಯಕಂ ರುದ್ರಾಕ್ಷಿ (ರುದ್ರಾರ. 
೫-೧) ; ಹೆಂಡತಿಯ ಕೊರಲಯ್ದೆ[ಪಾಠಾಂ. ಐರ] ದಾಳಿಯೊಂದುಳಿಯಲ್ಕೆ 
- .*ಇನ್ನಿದೇ ವರತಾಳಿ ನೇಮವಿಂತಾಗುತಿರೆ ಇನ್ನ್ಟಿದೇತಜ ಬಾಳ್ಕೆ (ಒಲರ. 
೧೯೦) ; ಪಳಡ್ಚನೆ ಮೂಡುವಿಂದುವಿಟ್ಟಪಳೆನೆ ಕಟ್ಟದಳ್ಳಿದೆ [ಪಾಠಾಂ. ರ] 
ದಾಳಿಯಂ ಪೆಜಳೊರ್ವಳ್‌ (ರಾಜಶೇ. ೮-೨೭). ಐದೆದಾಳಿ : ಎನ್ನ 
ಗುಪ್ತಮಂಗಳಸೂತ್ರದೆಡೆಯ ಹೊಳೆಹೊಳೆವೈದೆದಾಳಿಯನಿದಂ ಶ್ವಪಚ 
ನೆಂತು ಕಂಡಪಂ (ಹಚಕಾ. ೧೨-೩೮) ; ತನ್ನೈದೆದಾಳಿಯಂ ತನ್ನ ಕಯ್‌ 
ಕಿತ್ತೆಸೆದುದಯ್ಯಯ್ಯೋ (ಶ್ರೀರಾಮಾ. ೨೪೧-೩೭೦). "ಅಯ್ರದಾಳಿ? 
ಪರಾ. [ಅಯ್ಕೆ + ತಾಳಿ] 
ಅಯ್ಕೆಮಿನುಗು (ನಾ). - ಅಯ್ದೆದಾಳಿ: ವರುಣನ ಮಕರಮುಂ 
ವರುಣಾನಿಯ ಕೊರಲೊಳಯ್ದೆ(ಪಾಠಾಂ. ಯ್ಹು]ಮಿನುಗುಮುಜೀಯೆ 
ಯುಲಾದ ವಸ್ತುಗಳೆಲ್ಲಮಂ ತಂದು ಮುಂದಿಟ್ಟಿಂ (ಪಂಪಭಾ. ೬-೩೨ ವ). 
[ಅಯ್ಕೆ * ಮಿನುಗ್ಯು) 
ಅಯ್ಕೆಲೆನಾಗ (ನಾ). ಐದೆಲೆಯುಳ್ಳ ಒಂದು ಸಸ್ಯ: ಕನಕದ ರಸಮುಂ 
ಗರ್ದುಗುಂ ಜನಹಿತಕರಮೆನಿಸಿ ಪರ್ವಿದಯ್ದೆಲೆನಾಗಂ ಸುನಯದಿನರೆದು 
ವಿಲೇನಿಸಲನುಪಮಮೆನಿಪುಡುಗಳುಗ್ರವಿಷಮದು ಕಿಡು ಗು ೦ (ಖಮದ. 
೧೩-೮೫). [ಆಯ್ದು * ಎಲ್ಲೆ * ನಾಗ] 
ಅಯ್ದೆನಸ, ಐದೆವಸ (ನಾ). ಐದು ದಿವಸ. ಐಜಿೆವಸೆ : ಕರೆಯಲೈ 
ಕಣ್ಗಳಾಗವು ಮಜಕಿದಪ್ಪೊಡಂ ತೆರೆಯಲೈದೆವಸಂ ಹಡಹಿಂಗೆ ಮೆಯ್ಗಳಾ 
ಗವು (ಲೀಲಾವ. ೨-೬೯). [ಅಯ್ದು * ದೆವಸ] 
ಅಯ್ಕೊಂದಿ (ನಾ). ಐದರಲ್ಲಿ ಒಂದು ಭಾಗ: "ಆಯ್ದೊನ್ಹಿ ಎನ್ನುವುದು 
ಐದರಲ್ಲೊಂದು ಭಾಗವನ್ನೂ ಪತ್ತೊಂದಿ ಎನ್ನುವುದಂ ಹತ್ತರಲ್ಲೊಂದು 
ಭಾಗವನ್ನೂ ತೋರಿಸುವುದು” (ಸಂಭಾನೆ. ೨೦೯) ; ಕಾಯ ಬಿಟ್ಮಿಣ್ಣುಂ 
ಆರಸಣ್ಣಂ ಅಯ್ದೊನ್ನಿ ಒತ್ತೆ ಮಣ್ಣಿತ್ತು ಪಾದಂ ತೆತ್ತುನ್ಮೊರಬಿಟ್ಟಂ (ಎಕ. 
211, ತಿರುಮ. ೨೫೩-೭ ; 800) ; ಪಾಳುಕೋಡ ಕೆಆಕಿಯು ಆಯ್ದೊಂದಿ 
ಕಾದು ಪತ್ತೊಂದಿ ಪ್ರಸಾದಂಗೆಯ್ದೊರ್‌ (ಮೈಆರಿ. ೧೯೨೬, ೧೦೦-೭ ; 
೯ನೆಯ ಶತ). [ಅಯ್ದು * ಒಂದು * ಇಣ್ಯ] 
ಅಯ್ದೀರು (ನಾ). ಮುಟ್ಟಾದವಳು ಐದನೆಯ ದಿನ ಎರೆದು 
ಕೊಳ್ಳುವ ನೀರು, “ಮಾಡುವ ಸ್ನಾನ. 
[£ ಅಯ್ಥ್ಯ್ಯ * ನೀರು (ಆ ನೀರ್‌)) 
ಅಯ್ದೂರ್ನಾಚಾರಿ, ಐನೂರ್ವಾಚಾರಿ (ನಾ). ಒಬ್ಬಾತನ ಹೆಸರು. 
ಐನೂರ್ವಾಚಾರಿ: ಐನೂರ್ವಾಚಾರಿಯ ಮಗ ಪಳಿಯಣ್ಣ (ಎಕ. 
೫, ಚಿಕ್ಕಬ. ೨೬-೮ ; 880). [2] 
ಅಯ್ನೂಲ್‌ (ನಾ). ಐದು ನೂಲಿನ ಅಳತೆ; ಅಗಲದ ಒಂದೂ 
ಕಾಲಷ್ಟು ಇರುವ ಅಳತೆ : ಮನೆಯಗಲದೊಳಗಲದ ನಾಲ್ಯನೆಯಂಶ 
ಮನೊಂದುಮಾಡಿ ನಿಲಿಸಿದೊಡಯ್ನೂಲೆನಿಸುಗುಂ (ಲೋಕೋಪ. ೩-೨೯); 
ಮನೆಯಗಲಮನಳೆದು ಸೂತ್ರಮಂ ನಾಲ್ಕುಭಾಗಂ ಮಾಡಿ ಆ ಪ್ರಮಾಣಿ 
ನಲ್ಲಿ ಮತ್ತೊಂದು ಭಾಗಮಂ ಕೂಡಿಕೊಂಡು ಮನೆಯುದ್ದಮಂ ಕೊಳಲ್‌ 
ಅದು ಆಯ್ನೂಲೆನಿಸಿಕೊಳ್ಳುದು (ಲೋಕೋಪ. ೩-೨೯ ಟೀಕೆ). 
(ಆ ಅಯ್ದು * ನೂರ್ಲ] 


೩೬೦ 


0 


80 


35 


40 


45 


ಅಯ್ಮಾನ 


ಅಯ್ಲೂಮಿ, ಅಯಿನೂಖ್ಕ, ಐನೂರು, ಐನೂಜು (ನಾ). ಐದು 
ನೂರರ ಮೊತ್ತ; ಐದುನೂರು: ಇರ್ಪಣ್ಣುಗ ವೆದೆ ಗಟಕ್ಷಿ ಪನ್ನಿರ್ಮ್ಮತ್ತ 
ಲೆರೆ ಆಯ್ನ್ನೂಜು ಬಳ್ಳಿಯ ತೋಣ್ವ (ಎಕ. ೫1, ದಾವಣ. ೧೭-೧೪ ; 889) ; 
ಗಿಳಿಯ ಬಣ್ಣದ ಕುದುರೆಯನಯ್ನೂಟಜನಿತ್ತನಂಗದಪರ್ಣಂ (ಸಂಪಭಾ. 
೩-೩೫); ಇರ್ಪ್ಪತ್ತು ಕುದುರೆಗವಯ್ನೂ ರಾ[ಆರಾ)ಳ್ಗಳನಿತ್ತೂರ್ಗ್ಗಳಸಿದ್ದಾ 
ಯವನಿತ್ತು (ಎಕ. ೪11, ಶಿವಮೊ. ೧೦-೫೧ ; 1085). ಅಯಿನೂಖು : 
ತೊಆಕಿನಾಡು ಆಯಿನೋಬ([ 0] . . . ಆಳೆ (ಇಆ. 21೪, ೨೩೨-೪೯; 
೯ನೆಯ ಶತ). ಐನೂರು : ಐನೂರು ರೂಪಾಯಿಗಳನ್ನು ಸಂಪಾದಿಸಿದ್ದೇನೆ 
(ರೂಢಿ). ಖನೊಯಿ: ಗ್ರಾಮಂಗಳ್ತಾಮವೈನೂಜಆ ತಲೆಯೆನೆ ಸಂದಿರ್ದು 
ದಕ್ಕುಂ ಮಡಂಬಂ (ವಸ್ತುಕೋ. ೪೬-೪); ಕರ್ಣನ ತೆರಳಿಚಿದನೈನೂಜು 
ಹೆಜ್ಜೆಯಲಿಂದ್ರಸುತಸೂನು (ಕುವ್ಯಾದ್ರೋ. ೬-೫೧); ಬಲ್ಲವಿಕೆಯ ಮಾತು 
ಬೇಡವೆಂದೈನೂಣು ಬಿಲ್ಲನಾರಿಯ ಭೋರ್ಗರಿಸೆ (ನೋಹತ. ೮೦-೩೨). 
ಅಯ್ನೂರ್ಬರ್‌, ಅಯ್ಸೂರ್ವರ್‌, ಐನೂರ್ವರ್‌ - ಐದುನೂರು 
ಜನರು: ಅಂತೆಲ್ಲಮಯ್ನೂರ್ವರುಂ (ವಡ್ಡಾರಾ. ೮೯-೧೭) ; ಆದಿತ್ಯ 
ವಾರದನ್ನು ಶ್ರೀಮದಯ್ನೂರ್ವ್ವರುಂ ತಮಗೆ ನಡೆವ ಸುಂಕಮಂ(ಇಆ.ಳ1, 
೧೩೮-೩ ; 1096) ; ಕುಣುಂಗಿಲಯ್ನೂರ್ಬರುಂ ಸಾಕ್ಷಿಯಾಗೆ ಕೊಟ್ಟಿತ್ತು 
(ಎಕ. ೩11, ಗುಬ್ಬಿ. ೬೧-೯೮ ; 812); ಶ್ರೀ ಓಲೆಯ ಚನ್ನಿಗನುಂ ಗಾಳಿ 
ಗನುಂ ಮೊದಲಾಗೆ ಅಯ್ದೂರ್ಬರುಂ ತುಪ್ಪವನುಆಿದೋರ್‌ (ಸೌಇಇ. 
2-1, ೧೨-೧೪ ; 812). ಶ್ರೀಮಹಾಚಾತುರ್ವೀದ್ಧ ಸಮುದಯಮೈನೂ 
ರ್ವ್ವಕ್ಕಂ ಬೆಣ್ಣಮ್ಮಸೋಮಯಾಜಿಗಳ ಕೊಟ್ಟಿ ದಾನಂ (ಇಆ. ಬಃ, 
೨೮೬-೨, ೯ನೆಯ ಶತ); ಅರಸುಮ ಕ್ಕ ಳ ಕೊಂದನೈನೂರ್ವರನು 
(ಕುವ್ಯಾದ್ರೋ. ೯-೨೮). 
ಕ್ಷ ಅಯ್ದು * ನೊಲು. / ತಮಿ. ಅರ್ಯಇಗ್ಲ್ಯೂಜು ಆಯ್‌:ನ್ನೂಜು; 
ಮಲ. ಅಳ್ಲೂಖ ; ಕೊಡ. ಅಇ್ಲಬಾರಿ ; ತುಳು. ಅಯ೯ನೂರು ; 
ತೆಲು. ಏನೂಲು] 
ಅಯ್ಬೆರಳು, ಐಬೆರಳು (ನಾ). ಐದು ಬೆರಳು. ಐಬೆರಳು : ಒಂದೇ 
ಆದು ಐದಾಗಿದೆ ಐಬೆರಳಿನ ಕೈದಾಗಿದೆ (ಮುಕ್ತಕಂ. ೩೭-೫). 
[€ ಅಯ್ಯು + ಬೆರಳು (ಆ ಬೆರಲ್‌)) 
ಅಯ್ಕಡಿ "ಅಯ್ವಡಿ' ನೋ. 
ಅಯ್ಮ್ಮಣ್ಣೆಗೆ, ಐಮಣಿಗ, ಐಮಣ್ಣಿಗೆ (ನಾ). ಐದು ಜನ ಜಮಾನು 
ದಾರರು: ಚಾವಣ್ಣಯ್ಯಂಗೆ ಇವರ್ಪೇಲಕಿ ನಾಡು ಸಾಸನಂಗೊಟ್ಟರ್‌ 
ಇದರ್ಕ್ಯಯಣ್ನಿ (ಣಿ) ಗರ್ಸಾಕ್ಷಿ (ಎಕ. 1x, ಹೊಸಕೋ. ೧೧೧-೮ ; 997) ; 
ಧಾರಾಪೂರ್ವಕದಿನ್ನಂ ಊರುಂ ಅಯ್ಕಣ್ಣಿಗರುಮಿಯೆ ಇ ದೇಗುಲಕ್ಕೆ 
ಬಿಟ್ಟಿಂ (ಎಕ. 1೪, ಹೆಗ್ಗಡ. ೧೬-೧೧; 1021). ಐಮುಣಿಗೆ: ಪನ್ನೆರಡು 
ಪಳ್ಳಿಯ ಪಳ್ಳಿ ಕಾಜರುಂ ಐಮಣಿಗರುಂ ತಂಡೆಯದ ನೇಮಗೌಣ್ಣನುಂ 
(ಎಕ. 181, ನಂಜನ. ೪೪-೮ ; 1113). ಐಮಣ್ಣಿಗೆ: ಅಜುವತೊಕ್ಕಲುಂ 
ಐಮಣ್ಣಿಗರುಂ ಬಿಟ್ಟುಂಬಳಿಗದ್ದೆ (ಎಕ. ೪11, ಸೊರಬ. ೧೯೩-೧೭; 1163). 
[<£ ಆಯ್ದು * ಮಣ್ಣಿಗ] 
ಅಯ್ಕತ್ತರ್‌ (ನಾ). ಐದು ಮತ್ತರು: ಕುಪ್ಪಣ್ಣನ ದೇಗುಲದ ಮಹಾ 
ದೇವರ್ಗ್ಗೆ ಒಮ್ಮತ್ತರ್ತ್ತೋಣ್ಬಮಂ ಆಯ್ಮತ್ತಕ್ಕೆಯ್ಯು ಕೊಟ್ಟ ಮ್‌ 
ಮಜ್ಲಂ ತನ್ನ ಭಾಗಮಂ ಕುಡೆ (ಕಇ. 1, ೧೫-೧೩ ; 1055). 
[« ಅಯ್ದು * ಮತ್ತರ್‌] 
ಅಯ್ಮಾನ, ಐಮಾನ (ನಾ). ಒಂದು ಅಳತೆ; ಐದುಮಾನ. 
ಐಮಾನ : ಬೆಟ್ಟಿದಾವರೆಯ ಹೂವಂ ತಂದು ನೆಳಲೊಳೊಣಗಿಟ್ಟು 
ಚೂರ್ನಂಮಾಡಿಕೊಂಡು ಬಳಿಕೆ ಮಾನಬಟ್ಟಿವಾಲೊಳಗದಂ ವರ್ಣಬಪ್ಪಂ 
ದದೊಳು ಕದಡಿ (ಸೂಪಶಾ. ೨-೨೧). [£ ಅಯ್ಕ್ಯು * ಮಾನ] 


ಅಯ್ಕೆ 


ಅಯ್ಕುಸುಡ 


ಅಯ್ಕುಸುಡ,' ಐಮುಸುಡ (ನಾ). - ಅಯ್ಕೊಗ : ೨. ಆಯ್ಮುಸುಡಂ 
ಅಯ್ದುಮುಸುಡಂ (ಶ್ವಬ್ದಾನು. ೩೫೧ ಪ್ರಯೋ). ಐಮುಸುಡ: 
೨. “ಶಿವ” (ಪ್ರಭಣ್ಣ). [ಆ ಅಯ್ಯು + ಮುಸುಡು * -ಅ್ವ) 
ಅಯ್ಮೂಲೆ, ಅಯಿಮೂಲೆ, ಐಮೂಲೆ (ನಾ). ೧. ಐದು ಮೂಲೆ: 
ಅಯ್ಕೂಲೆ, ಆಯ್ದುಮೂಲೆ (ಶಬ್ದಾನು. ೩೫೧ ಪ್ರಯೋ). ೨. ದಾರಿ 
ಯಿಂದ ದೂರವಿರುವ ಸ್ಥಳ; ಯಾವುದೋ ಒಂದು ಮೂಲೆ; 
ಅಪ್ರಶಸ್ತವಾದ ಜಾಗ: ಆವನ ಮನೆ ಒಂದು ಅಯ್ಕೂಲೆಯಲ್ಲಿದೆ 
(ರೂಢಿ). ೩. ಐದು ಮೂಲೆಗಳುಳ್ಳದ್ದು. ಅಯಿಮೂಲೆ : ೧. ಜಲದ 
ಮಧ್ಯದಲ್ಲಿ ಆಯಿ [ಪಾಠಾಂ. ಐ] ಮೂಲೆಯ ಕೆಲದಲ್ಲಿ ಒಂದು ಹೊಲ 
ಬೆಳೆಯಿತ್ತು (ಕೋಲಶಾಂ. ೨೫). ಐಮೂಲೆ:: ೨. ಇವನ ಮನೆಯು 
ಐಮೂಲೆಯಾಗಿತ್ತು (ನೀತಿಚಿಂ. ೬೩). 
[ಇ ಆಯ್ಕ * ಮೂಲೆ. / ತುಳು. ಐಮೂಲೆ] 

ಅಯ್ಕೆ (ನಾ). ಐದುಸಲ, --ಬಾರಿ: ಆಯ್ಕೆ, ಆಯ್ದರ್‌ (ಶಬ್ದಾನು. 
೩೫೧ ಪ್ರಯೋ). [ಆ ಆಯ್ಕ * -ಮ್ಮೆ) 

ಅಯ್ಕೊಗ, ಐಮೊಗ (ನಾ). ೧. ಐದು ಮುಖ: ಗಿರಿಯ ಸರಿಯಿಜುಹೆ 
ಯನನಂತ ಹೆಡೆಗಳ ಹಾವನೆರಡು ಮೊಗದಾವನೈಮೊಗದೊಟ್ಟೆ ಯಂ ಜಗದ 
ಗುರು ಸಿದ್ಧರಾಮಂಗೆ ತೋಖುತ್ತ ನಡೆತಂದನ್‌ (ಸಿದ್ದ ರಾ. ೩-೩). 
೨. ಐದು ಮುಖಗಳುಳ್ಳವನು; ಶಿವ: ನಾಲ್ವಟ್ಟಿ, ಆಯ್ಕೊಗಂ 
(ಶಬ್ದಾನು. ೨೯೪ ವ್ಯಾಖ್ಯಾ). ಐಮೊಗ: ೨, “ಗೊರವನೈಶಕಿಲ್ವೆಟ್ಟಳಿಯ 


ನೈಮೊಗಂ” (ಕಬ್ಬಿಕ್ಕೆ. ೪); “ಕಆಕೆಗೊರಲಂ ತಿಸುಳಿಯೈಮೊಗಂ ಸಾಂತಂ |: 


ಬಾಂದೊಜಕೆದಲೆಯಂ ಪಣೆಗಣ್ಣಂ ತಜಕಿಸಂದುಮೆಯಾಣ್ಮನೆಂದು ತಿಳಿ” 
(ಚತುನಿ. ೬) ; -ಐಮೊಗನ ಮೊಗಸಿರಿಯಂ ಕಂಡೊಂದಲಂಪಿಂ ತಾನೆ 
ಮುದ್ದಿಟ್ಟು (ರಾಮಾಶ್ವ. ೧೩೧-೧೫). ಸ್ಥಿ. ಸಿಂಹ: “ಎಂಟಡಿಯೆಂದೆನೆ 
ಶರಭ ಸಿಂಗಮೈಮೊಗ ಸಿಂಹಂ? (ಕವಿಕ. ೬೦). 

ಐಮೊಗನ ಕೆಳೆಯ - ಶಿವನ ಸ್ನೇಹಿತ; ಕುಬೇರ: “ಬಡಗಣ ದಿಕ್ಕಿ 
ನರಸನೈಮೊಗನ ಕೆಳೆಯನುಮೆಂದು ಸಲ್ಲುಂ ಕಿನ್ನರಪತಿಗೆ ೫ (ಶಬ್ದಮಂ. 
೧೪). [< ಆಯ್ದು + ಮೊಗ] 
Ne ಅಯ್ಯ, ಐಯ, ಐಯ್ಯ (ನಾ). ೧. ತಂದೆ; ಅಪ್ಪು: 
ಕಳಿಂಗಬ್ಬೆಗಳಯ್ಯ ಪಲ್ಲಹಾರಕಿ (ಎಕ. ೫1, ದಾವಣ. ೧೭-೮ ; 889) ; 
ಬೇಡುವೊಡೆ ನೀವೆಮ್ಮಯ್ಯನಂ ಬೇಡಿರೇ (ಪಂಪಭಾ. ೧-೭೦) ; ಅಯ್ಯ 
ನಾರೆನಗವ್ಹೆಯಾರ್‌ ವಿರಿಯಯ್ಯನಾರ್‌ ನೀನೆ ಲ್ಲಿ ಯವ ನಿನ್ನಯ್ಯತನ 
ವೇತಕ್ಕೆ (ಬಸಪು. ೩-೮೨); ಕಂಜಜನಯ್ಯ ರಕ್ಷಿಸು ನಮ್ಮನನವರತ 
(ಹಭಸಾ. ೪). ೨. ತಾತ; ಅಜ್ಜ : ನಿಮ್ಮಯ ಮನೆಯಲ್ಲಿದ್ದಾನೆಯೇ 
(ರೂಢಿ). ೩. ಜಂಗಮ ; ಲಿಂಗಾಯತ ಪುರೋಹಿತ ಅಥವಾ ಗುರು: 
ಮಂದಿರದೊಳೊಬ್ಬಯ್ಯನಿರ್ದೊಲವಿಂದ ದಾಸಿಯನೊಬ್ಬಳಂ ಕರೆದು 
(ಬಸಪ. ೧೧-೨೦). ೪, ಉಪಾಧ್ಯಾಯ : ಕೊಲುತಿರ್ಪ್ಹಯ್ಯ ಗಳೋದು 
ಬೇನೆಯಳಿವಾ ತೀಕ್ಸ್ಸಸಧಂ... ಮುಂ ಪಲಕಷ್ಟಂ ಕಡೆಗೊಳ್ಳಿತೈ 
(ಸೋಮೇಶ. ೯೬) ; ಸಾಲೆಯಲ್ಲಿ ಅಯ್ಯನವರ ಅಪ್ಪಣೆಯಂತೆ ನಡೆಕೊಳ್ಳ 
ಬೇಕು (ಮುಂಬಯಿ. ೧-೨೧). ೫. ಒಡೆಯ ; ಯಜಮಾನ: ಆಯ್ಕ 
ಗಳ ಆಯ್ಕುನು ನಮ್ಮ ಮಾದಾರ ಚೆನ್ನಯ್ಕುನು (ಬಸವ. ೩೫೦); ಅಮ್ಮ 
ನವರು ಪಟ್ಟಕ್ಕೆ ಅಯ್ಕನವರು ಚಟ್ಟಿಕ್ಕೆ (ಗಾದೆ) ; ಆಯ್ಯುನವರ ಪೂಜೆಗೂ 
ಅಮ್ಮನವರ ಅಡಿಗೆಗೂ ಸಮ (ಗಾಡಿ). ೬. ಗಂಡಸಿನ ಹೆಸರಿನ ಕೊನೆ 
ಯಲ್ಲಿ (ಅಣ್ಣ, ಅಪ್ಪ ಎಂಬಂತೆ) ಸೇರುವ ಮಾತು: ಶ್ರೀಮತ್‌ 
ಆನಂತವೀರ್ಕ ಯ್ಕಂಗಳ್‌ (ಇಆ. 1೫1, ೧೦೨-೧೫; 887); ಕನ್ನಯ್ಯ 


5 


40 


ಮಯ್ಯೃನುಮಿಟ್ಲು (ಎಕ. ೫1, ಚಿತ್ರದು. ೨೬-೧೫ ; 946) ; ಹಿರಿಯಯ್ಯ 45 


ಶ್ವಪಚಯ್ಕೆ ಕಿಟಿಯಯ್ಕ ಡೋಹಾರಕಕ್ಕಯ್ಯ (ಬಸವ. ೩೫೦). 


೩೬ಗ೧ಿ 


ಅಯ್ಯಂಬಿ 


೭. ಗಂಡಸೆರನ್ನು ಸಂಬೋಧಿಸುವಾಗ ಸರ್ವಸಾಧಾರಣವಾಗಿ 
ಉಪಯೋಗಿಸುವ ಮಾತು (ಅಣ್ಣ, ಅಪ್ಪು ಎಂಬಂತೆ) : ಎಂತು 
ಸೈರಿಸುವೆವಯ್ಕ ವಿಯೋಗಮಂ (ಆದಿಪು. ೯-೭೬) ; ಈಳಿ ನಿಂಬೆ ಮಾವು 
ಮಾದಲಕೆ ಹುಳಿನೀರನೆಜಕಿದವರಾರಯ್ಯ (ಮಹದೇ. ೧-೧); ಕಡು 
ಮೂರ್ಪರಿಗೆ ಕಾಲವಯ್ಯ ಎನ್ನೊಡೆಯ ಪುರಂದರ ವಿಠಲ ಕೇಳಯ್ಯ 
(ಪುರಂದ. ೧-೧೪೯-೫). ಅಯ್ಕೆ : ೬. "ಮಾರಯ' ಪರಾ. ಜಿಯ: 
೫. ಇಜಕಿವೆಡೆಗೈಯ ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಟುದೇ 
(ಕಾವ್ಯಸಾ. ೪೧೧ ಶೂದ್ರಕ). ೬. ಸಲಹುವೈಯನು ಮುಳಿದು ಲೋಕದ 
ಕೊಲೆಗೆಲಸಕಂಗೈಸಿದನೆ (ಕುವ್ಯಾಭೀ. ೬-೨೯). ೪. ಐಯಗಳು ನಡೆತಂದು 
ನೋಡಿದರೀಯವಸ್ಥೆಯನೀ ಕುಮಾರಕರೈಯಗಳಿಗೈಯಗಳು ತಾವಾದರು 
ಕಣಾಯೆನುತ (ಅನಂರಾ. ೧-೫-೪೬); ನರಸಿಂಹಭಾರತಿ ಸ್ವಾಮಿ 
ಗಳ್ಳೆಯನವರ ಕರಕಮಲಸಂಜಾತರಾದ (ಎಕ. ೪11, ಶಿವಮೊ. ೮೨-೯ ; 
1685). ಬಯ್ಯ: ೬. ಆ ದೇವಣ್ಣ ಐಯ್ಯುನವರಿಗೆ (ಎಕ. ೪111, ತೀರ್ಥಹ. 
೧೪೮-೪೧ ; 1417); ಬೈಚೇಗೌವುಡರೈಯ್ಶ ನವರ ಪಉತ್ರ (ಎಕ. 2೭11, 
ಮದ್ದಗಿ. ೩೧-೬ ; 1656). ೩. ಉಡಿಗೆಜ್ಜೆಯನಂಡಿ ಸವಾನಂದಾಜ್ಞಾಪಿಸ 
ರೈಗಳಂ ಬೀಳ್ಕೊಟ್ಟು (ಮದೇಪು. ೨೭-೧೪); ಐಗಳೆಲ್ಲಿಂದ ಬಂದಿರಿ ನಿಮ್ಮ 
ಹೆಸರೇನು (ಬಿಜ್ಜ ರಾ. ೬-೩೭) ; ಬಸ ಅಗ್ಗಣಿ ಚೆಂನಬಸವ ಸ್ವಮಿಗಳ 
ವರಿಗೆ ಅವರಗೊಳದ ಐಗಳು ಸಮಸ್ತರು ತಂಮ ಸಂನ್ಮತದಿಂದ (ಎಕ. 
x1, ದಾವಣ. ೯೬-೩; 7). ೪, ಪ್ರಿನ್ಸಿಪಾಲರಾದ ನಮ್ಮ ಐಗಳು ಕಿರಿ 
ಯರಿಗೆ ಎಣ್ಣೆ ಹಚ್ಚಿ ಹಚ್ಚಿ ಬಿಡುತ್ತಿರುವರು (ಮಲೆಚಿ. ೩೦); ಐಗಳೇ, 
ಐಗಳೇ, ಐದರ ಅಂಕೆ ನೀವೆ ಬರೆದರೆ ಚಂದ (ಗಾದೆ); ಅವರನ್ನು . . . 
“ಓದಿಸೋ ಆಯ್ದೋರು” ಆದಾಗ್ದಾರು? "ಗೋಸಾಯಿಗಳು ' - ಏನೆಂ 
ದಾದರೂ ಕರೆದುಳೊಳ್ಳಿ (ಸುವಸಂ. ೧). ೮. ಗುಡಿ ಪರಿಚಾರಕರಲ್ಲಿ 
ಒಂದು ಜಾತಿ: ಐಗಳು- ಗುಡಿಯಲ್ಲಿ ಇವರು ಹೂಗಳನ್ನು ತಂದು ಬೇರೆ 
ಹಲವು ಕೆಲಸಗಳನ್ನು ಮಾಡುವರು (ಕಭಾಗೆ. ೧೨೦). P ಅಯ್ಸಳ್ಳು 
ಅಯ್ದೋರು, ಐಗಳು (ಬಹುವ). 

ಅಯ್ಯನ ಚಕ್ರಿ ಒಂದು ಬಿರುದು: ಅದಟಜ್ಯಗಳ್ಳನ್‌ ಅಯ್ಯನ ಚಕ್ರಿ 
ಪುಸಿಗೆ ಪೇಸುವನ್‌ (ಮೈ ಆರಿ. ೧೯೧೬, ೧೩-೮ ; 900). ಅಯ್ಯನಯ್ಯ - 
ತಂದೆಯ ತಂದೆ; -ತಾತ; ಅಜ್ಜ: ಅಯ್ಕನಯ್ಯನು ಚೆನ್ನಯ್ಯಂ 
ಚಿಕ್ಕಯ್ಯ ಕಕ್ಕಯ್ಯನು ತೆಲುಗ ಬೊಮ್ಮಯ್ಯನಯ್ಯನು ನಂಜಿ ತಾಯ್ದೇರ 
ಮನ ಮಗ ನಾನು (ಬಸಪು. ೩-೮೨). 

(ದೇ. ॥ ತಮಿ. ಅಯ್ಯನ್‌, ಐಯ್ಯನ್‌, ಅಯ್ಯಾ ; ಮಲ. ಅಯ್ಯನ್‌ ; 
ಕೊಡ. ಅಯ್ಕೆ ; ತುಳು. ಅಯ್ಕೆ ; ತೆಲು. ಅಯ, ಅಯ್ಯ; ಹೊಲಾ. 
ಆಯ್ಕಾ ಎ ತಾಯಿಯ ತಂದೆ, ಆಯ್ಕಾ ಕ್‌ = ದೇವರು. ! ಸಂ. ಆರ್ಯ 
ಗೌರವಾರ್ಹ ವ್ಯಕ್ತಿ; ಪಾಲಿ. ಆಯ್ಕ = ಶ್ರೇಸ್ಮವೃಕ್ತಿ) 


ಅಯ್ಯ, "ಅಯ್ಯೋ? ನೋ. 
ಅಯ್ಯಂಗಾರ್‌, ಐಯಂಗಾರ್‌ (ನಾ). ೧. ಶ್ರೀ ವೈ ಸವ 


ಬ್ರಾಹ್ಮಣ. ೨. ಶ್ರೀವೈಷ್ಣವರ ಹೆಸರುಗಳ ಮುಂದೆ ಸರ್ವ 
ಸಾಧಾರಣವಾಗಿ ಸೇರುವ ಮಾತು. ಐಯಂಗಾರ್‌ ೧: ತಿರು 
ಮಲೈಯಂಗಾರ್ಕರು ಸುಮಾರು ಕ್ರಿ. ಶ. ೧೭೦೦ ರಲ್ಲಿ ಬರೆದಂತೆ ತೋರು 
ತ್ತದೆ (ಚಿಕವಂ. ೧ ಪೀ). 

[ಅಯ್ಯ -ಗಾರು. ಥಿ ಆ ತೆಲು. ಗಾರು. / ತಮಿ. ಅಯ್ಕಖ್ನಾರ್‌ ; 
ತೆಲು. ಆಯ್ಕಂಗಾರು] 


ಅಯ್ಯಂಬ, ಐಯಂಬ (ನಾ). -ಅ ಯ್ದ ಣೆಯ. ಐಯಂಬ: 


“ಐಯಂಬಂ ಪಂಚಶರಂ? (ಚತುನಿ. ೫೧). 
[£ ಅಯ್ದು * ಆಂಬ್ಕು + -ಆ,] 


ಅಯ್ಯಗಲಿ ೩೬೨ ಅಯ್ಯೋ 


ಅಯ್ಯ ಗಲಿ (ನಾ). ಅಂಜುಬುರುಕ; ಹೇಡಿ: ಅಯ್ಕಗಲಿ ದಲ್‌ ಭೀರು | 
“ ಕಾತರಂ ಭಯಸ್ಸ 0 ತ್ರಸ್ತ್ರಂ” (ವಸ್ತು ಕೋ. ಭಾ ಅಂತು | 
ತನ್ನಂ ಮುನ್ನ 0 ಬೀಕಿಕೊಡನರ್‌ ಭೀರುವೆನೆ, ಕಲಿಯೆಂದವರಯ್ಯ ಗಲಿ 
ಯೆನೆ ಪ್ರಾ ಣವನೆ ಕಾವ ಬಗೆ ಮಿಗೆ (ಶಾಂತಿಪು. ೬-೩೯ ವ). [1] 

ಅಯ್ಯ ಗೊಡೆ (ನಾ). ಎರಡು ಕೊಡೆಗಳು, ಛತ್ರಿಗಳು: ವಜ್ರಾ 
ಕ ಕ್ಷೇಮಂಕೆರ ಮಹೀಪಾಲನ ಕಟ್ಟ ದ ಕಂಠಿಗಮೆತ್ತಿ ದಯ್ಮ ಜ್‌ 
ದಯೆಗೆಯ್ದು ಯುನರಾಜಲಕ್ಷ್ಮಿಗಂ ತಃ ೮-೨೩ ವ). "(ಸವಡಿ | 
ಗೊಡೆ' ಪರಾ. (ಆಯ್ಕ? * ಕೊಡೆ] | 

ಅಯ್ಯಣ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಚೋಳಮಹಾರಾಜ 
ನಯ್ಯ ಅಯ್ಯಣ (ಎಕ. ಷೆ ಗೋರೀಬಿ. ೭೨-೫ ; 900) ; ಮಾರ್ಬಲಮಲ್ಲ 
ಮಜುನಂಕಛೆ ರನ ಆಯ್ಕಣಪುತ್ರ ನಾಗರಖಂಡ ಎಟ್ಟಿತ್ತು ಅಳುತಿಟ್ತು 
(ಎಕ. ೪111, ಸೊರಬ. ೪೧೩-೧೩ ; 986) ; ಸನ್ಮಯ್ಯಣಂ ಸಾಹಸ ನಿಧಿ 
(ಇಆ. Iv, ೨0೮-೪ ; 1075). [ಆಯ್ಕ * ಅಣ್ಯ (< ಅಣ್ಣ)] 

ಅಯ್ಯಣದೇವ (ನಾ). ಒಬ್ಬಾತನ ಹೆಸ ರು: ರಣರಂಗಮಲ್ಲ 
ನೆ ಯ್ಯಣದೇವನಿಂ (ಗಟ ೨-೬ ವ). [ಅಯ್ಕಣ + ಜೀವ] 

ಅಯ್ಕಣಯ್ಯ (ನಾ). ಒಬ್ಬಾತನ ಹೆಸರು: ಅನ್ಮಕುನ್ನೆಯ ಭೀಮಂ 
ಅಯ್ಕಣಯ್ಯ ಉತ್ತುಂಗಮಲ್ಲನೆನಿಸಿದ ವಿಕ್ರಮಾದಿತ್ಯ (ಸೌಇಇ. ೫%, 
೧೯-೧೮ ; 1015). [ಅಯ್ಯಣ + ಅಯ್ಯ] 

ಅಯ್ಯಣಿಗ (ನಾ). ದೇವಾಲಯದ ಸೇವಕವರ್ಗದಲ್ಲಿ ಒಬ್ಬ (?): 
ದೇವರಿಗೆ ತಂತಮ್ಮ ಕರ್ಮಾಂತರದ ಬೆಸಂಗಳಂ ಮಾಡಿ ಮೂನೂರ್ವರು 
ಸಾನಿಗರುಂ ಮೂನೂರ್ವ್ವರಯ್ಯಣಿಗರುಂ ನಿಬನ್ಮ ಕಾಜರುಂ ಈಡ 
ರ್ಪರು (ಸೌಇಇ. ೪1, ೧೧೩-೪ ; 1700). [ಅಯ್ಯಣ + -ಇಗ] 

ಅಯ್ಯತನ, ಅಯ್ತನ, ಐತನ (ನಾ). ಅಯ್ಯನಾಗಿರುವಿಕೆ : ದ 
ಕೆನ್ನದೆ ಚರಣಕ್ಕೆಜಗಲು ಅಯ್ಯತನವೇಉ ಬೆಬ್ಬನೆ ಬೆಜಕೆವೆ ನಾನು (ಬಸವ 
೨೫೩) ; ನೀನೆಲ್ಲಿಯವ ನಿನ್ನೆಯ್ಯತನವೇತಕ್ಕೆ ಸುಡು ಶಿವಭಕ್ತಿಹೀನರಿರ 
(ಬಸಪು. ೩-೮೨). ಅಯ್ತನ (ಕ). ಐತನ (ಸ್ಕಾಂಡರ್‌). 

[ಅಯ್ಯ * -ತನ] 
ಅಯ ಪೆ (ನಾ). ಒಬಾ ತನ ಹೆಸರು: ನಾರಾಯಣಂ ಗಾಣದಂಕಕಾಅ 
- ಶ್ರಿ €ಮದಯ್ಯ ಪ yi 1X, ದೇವನೆ. ೧೦-೫ ; 948). 


ಅಯ್ಯಪಗಾವುಂಡ (ನಾ). ಒಬ್ಬಾತನ ಹೆಸರು : ಶಿವಮಾರ ಗಾವುಣ್ಣರ 

ಮಗಂ ಅಯ್ಯಪಗಾವುಣ್ಣನು ವಿಯ್ದಿ (ಎಕ. 111, ನಂಜನ. ೧೮೩-೫ ; 977). 
[ಅಯ್ಯಪ * ಗಾವುಂಡ] 

ಅಯ್ಯಪದೇನ (ನಾ). ಒಬ್ಬಾತನ ಹೆಸರು: ಬೀರ ನತ) 
ನೊಳ್ಳಾದಲೆಂದು ಆಯ್ಕಪದೇನಜಕ್ಸಿ ಸಾಮಂತ ಸಹಿತಂ ನಾಗತ್ತರನಂ 
ದಂಡು ವೇಖಕ್ದೊಡೆ (ಎಕ. 1X, ಬೆಂಗಳೂ. ೮೩-೪ ; 890); ಪಲ್ಲವಾತ್ಮಯಂ | 
ನನ್ನಿಗಾಶ್ರಯಂ ಶ್ರೀಮತು ಆಯ್ಕಪದೇವ ರಾಜ್ಯಂಗೆಯ್ಯೆ (ಎಕ. ೫1, | 
ಚಿತ್ರದು. ೬೨-೫; 918). [ಆಯ್ಯಪ + ದೇವ] 

ಅಯ್ಯಪಮಂಗಲ (ನಾ). ಒಂದು ಊರಿನ ಹೆಸರು (?) : ಬ್ರಹ್ಮಾ 


| ಅಯ್ಯಲ್‌, ಅಯ್ಯಲಾ (ಅ). ದುಃಖ, ಆಶ್ಚರ್ಯ ಸೂಚಕವಾದ 

| ಹ ಅಯ್ಯಲಡಿಯಿಡೆ ಸುಡುವ ಹುಲ್ಲಿನ ye ಔಲಣ್ಣ (ಸಾನಂಚ. 

| ೪-೧೧೯ ವ). ಅಯ್ಯಲಾ : ಅಯ್ಯಲಾನಿಂತು ನಾಯುಣ್ಣದ ವಿಧಿಯ 

| ನುಂಡೆ ಏನೆಂಬೆನೀಶ್ವರಾ ಕಾವುದೆನ್ನಂ (ವಾಗೀರ. ೨೬೧-೬). 

5| [ಅಯ್ಯ * - ಅಲ್‌?. / ಪ್ರಾ. ಆಯಲ್ಲಯಾ - ದುಃಖ] 

' ಅಯ್ಯ ಲಾ "ಅಯ್ಯ ಲ್‌' ನೋ. 

| | ಅಯ ಹರಸ (ನಾ). ಒಬ್ಬಾತನ ಹೆಸರು: ನೆರಟೂರ ಅಯ್ಯಹರಸರ 

ಬ (ಮೈಆರಿ. ಸಾ ೯೫-೪; 1021). 
[ಅಯ್ಯಹೃ (« ಅಯ್ಯಪ) * ಅರಸ್ಮ) 

10 ಅಯ್ಯಾಚಾರ (ನಾ). [ನೀತ್ಸೆ] ವೀರಶೈವ ದೀಕ್ಷೆ: ಉಮೇಶ, ನೀನೂ 
ಆಯ್ಯಾಚಾರ ಮಾಡಿಸಿಕೊಂಡು ಬಿಡು ಎಂದು ನಗೆಯಾಡಿ ಕೆಣಕಿದ್ದರು 
(ದಾಕೂಟ. ೧೩೫). [ಅಯ್ಯ * ಆಚಾರ] 

ಅಯ್ಯಾ ಜಿ (ನಾ). ಅಯ್ಯನನ್ನು ಗೌರವ ಅಧವಾ ಪ್ರೀತಿಯಿಂದ 
ಕರೆಯುವಾಗ. ಉಪಯೋಗಿಸುವ ಮಾತು: alae ಸಹಸ್ರಾ 

15 ಯುಷ್ಕರಾದ ನಮ್ಮ ಆಯ್ಯಾಜಿಯವರ ಪ್ರೇರಣೆಯಿಂದ Rs 

ಮಾಡಿ (ಹುಟ್ಟಹ. ೨). [ಅಯ್ಯ + -ಜಿ (೮ ಜೀಯ)] 
ಅಯ್ಯಾವೊಳಿ "ಅಯ್ಯಾವೊಳೆ ? ತೋ. 
| ಅಯಾ ವೊಳೆ, ಅಯ್ಯಾವೊಳಿ, ಅಯ್ತೊಳೆ, ಐಯವೊಳೆ, ಐಹೊಳೆ 
(ನಾ). ಒಂದು ಊರಿನ ಹೆಸರ ಸೇವಕ ಮಾದಿತ್ಮಭ[ಟಾರಂ”] 


| 
| 
0} 
| 
| 


20| ಪ್ರಿಥುನಿರಾಜ್ಯ(ಜಕ್ಕಿ]ಯೆ ಅಯ್ಯಾ ಯಲ) (ಸೌಇಇ. 2೭-11, 


೪-೨; ?); ಅಲುವತ್ತನಾಲ್ಯು ಘಟಕ(ಕಾ) ಸ್ಥಾನಮುಮಯ್ಯಾವೊಳೆ 
ಪುರಪರಮೇಶ್ವರರು(ರುಂ) (ಇಆ. ೪, ೩೪೨-೧೦; 1093); ಅಯ್ಕಾ 
ಪೊಳೆಯ ತಳದಿನಿದುವೆ ನೆರ್ಗ್ಗಿಜಸಿದೆನಿಪರಯ್ಯ ಮಾ ದ್ವಾರಾವತೀ ಪುರಕೆ 
ಕುಜುವೆನಿಪ ಕುಜುಗೋಡ (ಸೌಇಇ. 820-1, ೨೯೬-೨೪ ; 1097) ; ಶ್ರೀಮ 
ತ್ರ್ರಿಭುವನಮಲ್ಲ ಚಲದಂಕರಾನ ಹೊಯ್ಸಳ ಸೆಟ್ಟಿಯರು ಅಯ್ಯಾವೊಳೆಯ 
ಯುಂಡಿಗೆಯ ದಮ್ಮಿಸೆಟ್ಟಿಯ ಮಗಂ (ಎಕ. 11, ೧೫೯-೧೦ ; 1130). 
ಅಯ್ಯಾವೊಳಿ: ಭಗವತೀದೇವೀಲಬ್ಧವರ ಪ್ರಸಾದರುಮಪ್ಪ ಶ್ರೀಮ 
ದಯ್ಯಾವೊಳಿಯಯ್ನೂರ್ಬಸ್ವಾಮಿಗಳುಮುಂ (ಕಇ. 11, ೨೫-೮೪; 1185). 
ಅಯ್ಕೊಳೆ: ಅಯ್ಕೊಳೆಪುರವರೇಶ್ವರರಪ್ಪ (ಇಆ. ೫, ೧೮೭-೩೨ ; 1095). 


ಪುರಪರಮೇಶ್ವರರ್‌ (ಕಣ. ೪1, ೫೫-೮ ; 10007). ಐಹೊಳೆ : ಕನ್ನಡದ 
| ಕವಿ ರವಿಕೀರ್ತಿ ತಾನು ಕಾಳಿದಾಸ ಭಾರನಿಯರಿಗಿಂತ ಕಡಿಮೆಯಿಲ್ಲ - 
| ಎಂದ ಮಾತು ಐಹೊಳೆಯ ಶಿಲಾಶಾಸನದಲ್ಲಿದೆ (ಯಕ್ಷಬ. ೯). ಗ ಈಗಿನ 
| ಐಹೊಳೆ. [ಆ ಅಯ್ಯ + ಪೊಳೆ? (ಆ ಪೊಟಲ್‌)) 


| 

[ಅಯ್ಯ + ಅಸ್ಯ (ಆ ಅಪ್ಪ್ಯ)] ೫ ಐಯವೂೊಳೆ : ವಾಕುಸಿದ್ಧರುಂ ಭಲ್ಲುಂ ಕದಣ್ಣ ಹಸ್ತರ್‌ ಐಯವೊಳೆಯ 
| 
| 


95 ಅಯ್ಯೊ "ಅಯ್ಯೋ ನೋ. 


ಅಯ್ಯೋ, ಅಯ್ಯು, ಅಯ್ಯೊ (ಅ). ದುಃಖ, ಅನುಕಂಪ, ವಿಡಂ 
ಬನೆ, ಅಪಹಾಸ್ಯ, ಆಶ್ಚರ್ಯ ಮುಂತಾದುವುಗಳನ್ನು ಸೂಚಿಸುವ 
ಮಾತು: “ಅಯ್ಕೋ ವಿಷಾದಾನುಕಂಪಾಪಹಾಸೇಷು * (ಭಾಷಾಭೂ. 
೨೬೬) ; “ಆಯ್ಯೋ ಎಂಬವ್ಯಯಮಂ ದುಃಖದ ವಿಡಂಬನದ ಕರುಣದ 


ದೇಯಂ ಅಯ್ಕ್ಯಪಮಂಗಲ ಸಿಪ್ಪಸಿನ್ನೆಯರ್ದ್ಹ್ವ ಬಳದೊಳ್‌ ಬಾಳುತ್ತಿರೆ |40 ಧ್ವನಿಯಲ್ಲಿ ಪೇಟಲಕ್ಕುಂ (ಶಮದ. ೩೦೮ ವೃತ್ತಿ) ; * ಆಯ್ಕೊ, ಆಯ್ಯೋ 


(ಎಕ. ೫1, ಹಿರಿಯೂ. ೧-೩ ; 975). [ಅಯ್ಯಪ * ಮಂಗಲ) 
ಅಯ್ಯಮ (ನಾ). “ಸೂರ್ಯ (ತದ್ಭಕೋ. ೨). 
[< ಸಂ. ಅರ್ಯಮನ್‌'] 
ಅಯ್ಯರೆಗ (ನಾ). ಒಂದು ಜಾತಿಯ ಮಾನು: ಗಜಾಮೆಟಕಿವ; 
ಕಾಗೆಂಡೆಯಯ್ಯರೆಗ ದೊಂಡಿ... ಪರಿಪರಿಯ ಮೀನ್ಗಳಂ ಗುದಿಗೆಯ್ದರು 
(ಹಚಕಾ, ೫-೪೫). (2) 


ಖೇದ ವಿಡಂಬನಯೋಃ” (ಶಬ್ದಾನು. ೨೧ ವ್ಯಾಖ್ಯಾ); ಅಹಹ (ನೋವು), 
ಅಕ್ಕಟಾ, ಆಯ್ಕೋ (ದುಃಖ), (ಕೈಪಿಡಿ. ೫೨). (1) ದುಃಖಕ್ಕೆ: 
ಬೆಳರ್ವಾಯ್‌ ಬತ್ತಿತ್ತೇಯ್ಯೋ (ಗಿರಿಕ. ೨-೧೮) ; ಇನ್ನೇವೆನಯ್ಕೋ ಮಹಾ 
ದೇವ (ತಿರುರ. ೨೧) ; ನಾನಾ ಭೋಜ್ಯಕ್ಕೆ ಪಕ್ಕಾಗುತೆ ಚರಿಸಿದೆನಿನ್ನಾಜಕೆ 


45 ನಿನ್ನಾಜಿನಯ್ಕ್ಯೊೋ ಆನಂದಾಂಬೋಧಿ ಪಂಪಾಪುರದರಸ ವಿರೂಪಾಕ್ಷ 


ರಕ್ಷಿಪ್ಪುದೆನ್ನಂ (ರಕ್ಲಾಶ. ೪); ಅಯ್ಯೋ ಅನ್ಯಾಯಂ (ಭಾಷಾಭೂ. ೨೬೬), 


ಅಯ 


ಲ 


() ಅನುಕಂಪೆಗೆ: ದಯೆಯಿಂದಕ್ಕಟಿ ಆಯ್ಕೋ ಎಂದು ಕಾರುಣ್ಮಮಪ್ಪ | 
ಮನದೋಳ್ಯೂಡಿ (ವಡ್ಡ ರಾ. ೧೫೭-೪) ; ಮಂತ್ರಿ ಮುಖ್ಯರುಮಖ್ಕೋ | 
ಅಯೊ | 


ವಿನಿವಾರಿಸಲ್ಯಜರಿದರಿಲ್ಲೆಂತಕ್ಕುಮೋ (ವರ್ಧ ಪು. ೩-೪೧); 
ಪ್ರಾಣಿ ಬಿಟ್ಲಂ (ಭಾಷಾಭೂ. ೨೬೬). (11) ಆಶ್ಚರ್ಯಕ್ಕೆ: ಆಯ್ಕೋ 
ಇದೇಕಿಂತಾದುದು (ಶಬ್ದಾನು. ೮೨ ಪ್ರಯೋ). (೧) ಅಪಹಾಸ್ಯಕ್ಕೆ :| 5 
ಅಯ್ಕೋ ಏಂ ಸೈಪೊ (ಭಾಷಾಭೂ. ೨೬೬); ಆಯ್ಯೋ ನಿನ್ನ ಮೋರೆ 
ನೋಡು (ರೂಢಿ). ಅಯ್ಯ: (1) “ರಮಾ, ಏನು? ಆಯ್ಕ, ಒಳಗ 
ಬಾರವಾ (ಬೀಳತೆ. ೩೯). ಅಯ್ಯೊ : (1) ಅರಗಿನ ಮನೆಯೊಳ್‌ ಪಾಂಡವ 
ರುರಿದಟಳ್ಳಿದರಕ್ಕ ಟಿಯ್ಯೊ ದುರ್ಯೋಧನನೆಂಬೆರಲೆಯಿಂ (ಪಂಪಭಾ. 
೩-೭); ಅಯ್ಕೊ ಫಳಾಮೃತರಸಮಂ ಕಯ್ಕ್ಯಿಂದಂ ಹಿಡಿಯೆ ವಿಷಮ 
ದಾಯ್ತೇ (ಅರ್ಧನೇ. ೩-೮೨). 
ಅಯ್ಯಯ್ಯ, ಅಯ್ಯಯ್ಕೊ, ಅಯ್ಯಯ್ಯೋ (ದ್ವಿರುಕ್ತಿ): ಅಮಮ 
ಪ್ರದ್ಯೋತಮಯ್ಯಯ್ಯ ಭೀಕರವಾಹಾ (ಗಿರಿಕ. ೮-೫೧) ; ತನ್ನರಸಿಯಂ 
ಹೊಯ್ಯೆಂದು ಪೇಳದಡವಿಗೆ ಕಳುಹಿ ಬಾರೆಂದನಯ್ಯಯ್ಕೊ ರಾಘವಂ 
ಕಾರುಣ್ಕನಿಧಿಯೆಂದಳಲ್ಹಳಂಬುಜಾಕ್ಷಿ (ಜೈ ಮಿ ಭಾ. ೧೯-೧೭); ಹ್ಯಾಗೆ 
ಸೈರಿಸಲಮ್ಮ ಅಯ್ಕಯ್ಯೊ ಪ್ರಿಯನು ವೀರಾಗನಾದಕಟಕಟ (ಜಿನಮು. 
೪೬-೩೮) ; ದುಃಖದಿಂದ ಆಯ್ಕಯ್ಶ್ಕೋ ಎಂದು ಕೂಗಿಕೊಂಡರು (ರೂಢಿ). 
ಆಯ್ಯೋಪಾಪ- ಕರುಣೆಯ ನುಡಿ, ದಯೆಯ ಉದ್ದಾರ: ಕರಡಿ ಕಂಡು 
ದಿಗಿಲಾಗಿದ್ದರೂ ಆದು ಕೇಳಿಕೊಂಡದ್ದು ನೋಡಿ ಅಯ್ಯೋಪಾಪ! ಎನಿ 
ಸಿತು (ಪಂಚಾಮೃ. ೨); ಅಯ್ಕೋಪಾಪ ಎಂದು ಮರುಗಿತು (ಕಿಂಕಥೆ. ೯). 
(ದೇ, ॥ ತಮಿ. ಐಯ ; ಮಲ. ಆಯ್ಕಾ. ಅಯ್ಕೋ; ತುಳು. 
ಆಯ್ಕೋ; ತೆಲು. ಅಯ್ಕೊ, ಅಯ್ಕೋ ; ಕುಯಿ. ಐಗೆ, ಐಗೋ; 
ಮಲ್ತೊ. ಆಯ, ಅಯ್ಕಿ, ಅಯ್ಕು. / ಸಂ. ಆಯೆ] 
ಅಯ್ರ (ನಾ). ಮುತ್ತೈದೆ. "ಅಯ್ರದಾಳಿ' ಪರಾ. ([?] 
ಅಯ್ರೆಗಡಗ, ಐರಗಡಗ (ನಾ). ಸೌಮಂಗಲ್ಯ ಸೂಚಕವಾದ ಕಡಗ. 
ಐರಗಡಗೆ : ಥಳಥಳಿಸುವ ರತ್ನದೈರಗಡಗ ದಿವ್ಯನುಲಿಗಡಗಗಳಾಮಲ 
ಕದತೊಳಪಕಡಗ ಹಲಸಿನಕಾಯಿಗಡೆಗಗಳೆಳೆವೆಣ್ಗಳೆಸೆದರರ್ತಿಯಲಿ 
(ಕಂನವಿ. ೨೪-೩೮). [ಆಯ್ರ * ಕಡಗ] 
ಅಯ್ರಣೆ, ಅಯಿರಣ್ಕೆ, ಅಯ್ರಾಣಿ, ಅರಣ್ಯೆ, ಅರಿಣೆ, ಅರಿವೇಣಿ, |. 
ಐರಣಿ, ಐರಣೆ, ಐರಾಣಿ (ನಾ). (ಸೌಭಾಗ್ಯ ಸೂಚಕವಾಗಿ) |30 
ಮದುವೆಯಲ್ಲಿ ಚಿತ್ರ ಬರೆದಿಡುವ ಗಡಿಗೆ ಮತ್ತು ಅದನ್ನು ಪೂಜಿ 
ಸುವ ವ್ರತ. ಅಯಿರಣ್ಕೆ : ಅದರ ಮೇಲೆತ್ತಿದ ಮುತ್ತಿನ ಛತ್ರವು ಪದರ 
ಆಯಿರಣೆಯೆಂಬ ಥರದ (ದೇವಾಂಪು. ೩-೯೨). ಅಯ್ರಾಣಿ: "ಅಯ್ರಾಣಿ 
ಕುಂಭ' ಪರಾ. ಅರಣ್ಯೆ: ನಾಗೋಲೆಯ ದಿನ ಹೆಣ್ಣು ಗಂಡನ್ನು 
ದೇವರ ಮನೆಯಲ್ಲಿ "ಅರಣೆ 'ಯ (ಅಂದರೆ ಮದುವೆಯಲ್ಲಿ ಕಳಶದಲ್ಲಿ 
ತರುವ ನೀರು) ಮುಂದೆ ಕುಳ್ಳಿರಿಸಿ "ಕಂಚು ಹತ್ತಿಸಿ 'ದರು ( ಸರ್ವಮಂ. 
೨೧೯). ಅರಿಣೆ : "ಅರಿಣೆಮನೆ', "ಅರಿಣೆಶಾಸ್ತ್ರ' ಪರಾ. ಅರಿವೇಣಿ : 
"ಅರಿವೇಣಿ ಪೂಜೆ' ಪರಾ. ಐರಣಿ : ಓಷ್ಟಮರು - ಲಗ್ನದಲ್ಲಿ ಐರಣೀ 
ಪೂಜೆ ಮಾಡುವರು (ಕಭಾಗೆ. ೧೩೨). ಐರಣೆ : ಅರ್ಚಿಸಿರ್ದ್ವೆರಣೆಯೊಳಂ 
(ವರ್ಧಪು. ೭-೩ ವ); ಪೂಜಿಸಿದ ಕಾಂಚನದೈರಣೆಯ ಶೋಬಭೋಪಕರಣ 
ದಲಿ (ತೊರರಾ. ೧-೧೬-೩೬) ; ರತಿಯಭಿಷೇಕದ ಕೊಡನೆನಲೆಸೆವೈರಣೆಯಿಂ 
(ಜಯಕಾ. ೮-೧೧) ; ಹಸನಾಗಿ ಬೈತೈರಣೆಗಳಂತೆ ನಾಡೆ ರಂಜಿಸಿದವಾಕೆಯ 
ಮೊಲೆಗಳ್‌ (ಚೇರಮ. ೫-೩೪). ಐರಾಣಿ : "ಐರಾಣಿಗಡಿಗೆ' ಪರಾ. 
(? . ತೆಲು. ಆಯಿರೇನಿ, ಐರೇನಿ. / ಮರಾ. ಆಹಿರೀ; ಪ್ರಾ. 
ಆಇರಾಣಿ, ಏರಾಣಿಎ ಸೌಭಾಗ್ಯಕ್ಕಾಗಿ ಇಂದ್ರಾಣೀವ್ರತವನ್ನು ಮಾಡು 
ನವಳು] | 


ಲಾ ಭ್ರ 


351 


೩೬೩ 


ಅಯ್ತಡಿ 


ಅಯ್ರಣೆಗೊಡ (ನಾ). ಮದುವೆಯಲ್ಲಿ ಪೂಜಿಸುವ ಚಿತ್ರ ಬರೆದ 
ಗಡಿಗೆ. [ಅಯ್ರಣೆ * ಕೊಡ] 
ಅಯ್ರದಾಳಿ, ಐರದಾಲಿ, ಐರದಾಳಿ, ಐರೆದಾಲಿ, ಐರೆದಾಳಿ (ನಾ). ೬ 
ಅಯ್ದೆ ದಾಳಿ. ಐರದಾಲಿ: ಕರಮೊಪ್ಪುತಿಂತಿರ್ದ ಚೋಳಮಂಡಲ 
ದೊಳಗೆ ಧರೆವೆಣ್ಣಿನೈರದಾಲಿಯ ಪಾಂಗುವಡೆದು ಬಂಧುರತರಮೆನೆ 
ವಿರಾಜಿಸುತ್ತಿಹುದು (ಸೌಂದಪು. ೨-೮). ಐರದಾಳಿ ; "“ಗುಳದಾಳಿ ? 
(ಗಂಗಾಮ. ೫೫) ; ಜಡಿವ ಕುಂಡಲದ ಪೊಳೆನೈರದಾಳಿಯ ಕೊರಲ 
(ಭಿಕ್ತಾಹ. ೩-೧); ಗರಳವನು ನಲಿದುಂಡು ಹರನಳುಕದುಳಿದ ಭಾಸುರತೆ 
ನಿನ್ನೈರದಾಳಿಯ ಮಹಿಮೆ ಗಿರಿಜೆ (ಕೈವಲ್ಯ. ೧೯-೧) ; ಸುರನಾರೀಜನ 
ದೈರದಾಳಿಗೆ[ಚಿ]ರಸ್ಥಾಯಿತ್ವಮಂ ಮಾಳ್ಪ (ವೃಷವಿ. ೩೭-೧೧೫) ; ಐರೆ 
ದಾಳಿಯ ಬಿಚ್ಚೋಲೆಯ ಚಂದನದ ಕುಂಕುಮದ . . . ಕರಂಡಮಂ 
ಕೈಯೊಳ್ಳೊಂಡು (ರಾಮಾಶ್ವ. ೨೯-೧೭). ಐಶೆದಾಲಿ: ಮಿಜುಗು 
ತಿರ್ದುದು ಚೆಲ್ವಿನಿಂದೆ ವಾಣಿಜ್ಯ ಪುರಿ ಭೂಲಲನೆಗಿಟ್ಟೈರೆದಾಲಿಯಂತೆ 
(ಸಿದ್ಧೇಪು. ೨-೨೦). ಐರೆದಾಳಿ (8). [ಅಯ್ರ + ತಾಳಿ] 
ಅಯ್ರನ್ನ, ಐರನ್ನ (ನಾ). ಐದುರತ್ನಗಳು; ಪಂಚರತ್ನ. ಐರನ್ನ : 
ಐರನ್ನದುಂಗುರದ ಸಿಂಗರದ ನಾನಾ ವಿಲಾಸಿನಿಯರು (ರೇವಣ. ೬-೨೨), 
[£ ಅಯ್ದು ರನ್ನ] 
ಅಯ್ರಾಣಿ "ಅಯ್ರಣೆ' ನೋ. 
ಅಯ್ರಾಣಿಕುಂಭ (ನಾ). - ಅಯ್ರಣೆಗೊಡ. 
[ಆಯ್ರಾಣಿ (ಆ ಆಯ್ರಣೆ) * ಕುಂಭ) 
ಅಯ್ರಾಣಿಗಡಿಗೆ (ನಾ). - ಆಯ್ರಣಿಗೊಡ (1). 
[ಆಯ್ರಾಣಿ (ಆ ಆಯ್ರಕೆ) * ಗಡಿಗೆ] 
ಅಯ್ರಾಣಿಹಾಡು, ಐರಾಣಿಹಾಡು (ನಾ). ಅಯ್ರಾಣಿಯನ್ನು 
ಪೂಜಿಸುವಾಗ ಹಾಡುವ ಹಾಡು. ಐರಾಣಿಹಾಡು : ಐರಾಣಿಹಾಡು 
(ರೂಢಿ). [ಆಯ್ರಾಣಿ (ಆ ಆಯ್ರಣೆಿ) * ಹಾಡ್ಕು (ಆ ಪಾಡ್ಕು)] 
ಅಯ್ರಿ, ಐರಿ (ನಾ). ಕಣ್ಣಿನ ಒಂದು ರೋಗ. ಐರಿ (ಸ್ಕಾಂಡರ್‌). 
[?.1 ತೆಲು. ಅವಿರಿ, ಆಯಿರೆ, ಐರ ; ಮರಾ. ಅಹಿರಾ. ಆಹೇರಾ] 
ಅಯ್ರು (ನಾ). ಕಾಲಿನಲ್ಲಿ ಬೆಳೆಯುವ ಆಣಿ. "ಅಯ್ರುಗಾಲು' 
ಪರಾ. [2] 
ಅಯ್ರ್ರಗಾಲು (ನಾ). ಆಣಿ ಬೆಳೆದಿರುವ ಕಾಲು: ಆಯ್ರುಗಾಲಿನಿಂದ 
ನಡೆಯುವುದಕ್ಕೆ ತುಂಬಾ ಕಷ್ಟವಾಗುವುದು (ರೂಢಿ). 
[ಅಯ್ತು * ಕಾಲು, (ಆ ಕಾಲ್ಫ್‌)) 
ಅಯ್ದ್ಚಗಲ್‌, ಐವಗಲ್‌ (ನಾ). ಐದುದಿನ; ಐದುಹಗಲು. ಐವಗಲ್‌: 
ಆ ರಾಜಪ್ರಭದೇವಂ ತನ್ನ ಕುಮಾರಂ ದ್ವಿಟ್ಕುಲಮಂ ಜಯಿಸುವನೆಂದಾರೆ 
ಯ್ಸುತ ಲಗ್ಗಿಗರುಸಿರಲು ಕೇಳುತ್ತ ವಗಲಾಗೆ . .. ತೊಟ್ಟಿಲ್ಲುಂಬಿಸಿದಂ 
(ಜಯಕಾ. ೨-೬೧). [ಆ ಅಯ್ದು * ಪಗಲ್‌] 
ಅಯ್ಚ ಡಿ, ಅಯ್ಮಡಿ, ಐಮಡಿ, ಐವಡಿ (ನಾ). ಐದರಷ್ಟು ಪ್ರಮಾಣ; 
ಐದು ಪಟ್ಟು: ನಾಲ್ಕು ತಿಂಗಳೊಳಗಯ್ವಡಿ [ಪಾಠಾಂ. ನಾಲ್ವಡಿ] ಲಾಭಮ 
ನುಂಟುಮಾಡುಗುಂ (ಆಟ್ಪಿಮ. ೬-೩೭) ; ಕಡುಸಪಿ ಮಡದಿಯರೊಳ್ಳುಡಿ 
ಯದಜಂದಯ್ವಡಿ ಸವಿ ಹಸುಳೆಗಳಿರದೆ ನುಡಿವ ನುಣ್ಣುಡಿ (ಕುರಾಸಾಂ. 
೧-೬೧) ; ಮಜಿಯಂ ತಾಯ್ವಿಡಿ ನಡೆನೋಡಿ ಬಾಡಿ ತಾಪಂ ಮೊದಲಿಂ 
ದಯ್ವಡಿ ನೆಗಳ್ಲಿರೆ (ರಾಜಕೀ. ೫-೪೦). ಅಯ್ಕ್ಮ್ಮಡಿ : ಸಾಸಿರಗಣ್ಣಗೆ 
ಸೊಬಗಿನೊಳಿನ್ಮುಡಿ ಸಾಸಿರಗದಿರಗೆ ತೇಜದೊಳಯ್ಮ ಡಿ (ಜಯಕಾ. ೧೫-೧). 
ಐಮಡಿ : ತ್ರಿಪುರದಹನದ ಭಾಳಲೋಚನನನುಷಮೆಗೈ ಮಡಿ[ಪಾಠಾಂ. 
ವಡಿ] ಯೆನಲು (ತೊರರಾ. ೫-೮-ಸೂ) ; ವಿಶ್ವಮೆಲ್ಲಂ ಪಿಂತೆ ರಾನಣವಧೆ 
ಯೊಳೆಂತು ತಲ್ಲಣಂಗೊಂಡಿತ್ತು, ಅಂತೆಯೆ ಐಮಡಿಯಾಗಿ ಬೆದರ್ದುದು 


ಅಯ್ಯಡಿಗಣೆಯ ೩೬೪ 
(ಅದ್ಭುತ. ೫ತಿ-ಆ). ಐವಡಿ: ನಿಮಗೈ ನಡಿಯ ಸಹಸಿಗಳವರು ದುರ್ಬಲರು 
ನೀನೆಂದ (ಕುವ್ಯಾಭೀ. ೧-೨೩) ; ಇರ್ಮಡಿ ಮೂವಡಿ ನಾಲ್ವಡಿಯೈವಡಿ 
ಸಂತಸದಿಂದೆ ತಂದೆ ಮಗಳಂ ಕರೆದಂ (ಗಿ ರಿಕ. ೩-೧೦೪); ಭಾನುಸುತ | 
ನಿಂದೈವಡಿ ಇಂತೀ ಧರೆಯೊಳು ಕಲ್ಯಾಣಿಸಕ್ತಿಪಂಡಿತರು (ಎಕ. ೪, | | 
ಕಡೂರು. ೨೯-೩೩ ; 1197). '[£ ಆಯ್ದ್ಯ * ಮಡ್ಮಿ] 5! 

ಅಯ್ಯಡಿಗಣೆಯ, ಐವಡಿಗಣೆಯ (ನಾ). ಐದು ಬಾಣಗಳುಳ್ಳವನು ; 
ಕಾಮ. ಐವಡಿಗಣೆಯ : “ಕಾಮ ” (ಪ್ರಭಣ್ಣ). 

[ಅಯ್ವಡಿ * ಕಣೆ* -೮ಆ,] 

ಅಯ್ದ ಡಿಸು, ಐವಡಿಸು (ಕ್ರಿ). ಐದು ಮಡಿಯಾಗುವಂತೆ ಮಾಡು; 
ಐದರಷ್ಟು ಮಾಡು. ಐನಡಿಸು : ಮುನ್ನಿನ ಗುಣಂ ಪೋಗಿ ಹರೆಯದ 10 
ಚೆಲುವನೈನಡಿಸಿದಂತೆ ಚೆಲುವಾಗಿ ತೊಳತೊಳಗಲಾ ವನಿತೆ (ಸಿದ್ಧರಾ. 
೧-೪೮) ; ಎರಡು ಮುಂಗೈಯೊಳಾಗ್ಗೇಯತತಿಯೈವಡಿಸಿಯುರದಲ್ಲಿಯು 
ಪನಿಷದ್ಗಳದಲ್ಲಿ ಷಟ್ಟಲವದಿರದೆ ಪದಿನೆಂಟು ಮಡಿ (ಭಾವಚಿಂ. ೪-೩೨); 
ಪದುಮಮಿತ್ರನನ್ಸೈನಡಿಸಿದಂತದಜಕೊಳೊಂದೇ ಕೊ ಅತೆ ಕರುಣಾಸ್ಪದ 
ಮುರಾರಿಯ (ನಿಭಾಗ. ೮-೧೯-೬೦). [ಆಯ್ತಡಿ + -ಇಸ್ಕು] 

ಅಯ್ದಣ್ಣ, ಐವಣ್ಣ (ನಾ). ಐದುಬಣ್ಣ ; ಪಂಚವರ್ಣ. ಐವಣ್ಣ 
(ಸ್ಯಾಂಡರ್‌). [ಆ ಅಯ್ದು * ಬಣ್ಣ] 

“ ಅಯ್ತೆತ್ತು, ಅಯಿವತು, ಅಯಿವತ್ತು, ಐವತ್ತು (ನಾ). ಐದನ್ನು 

ಹತ್ತರಿಂದ ಗುಣಿಸಿದರೆ ಬರುವ ಮೊತ್ತ: ಬಣ್ಣವೇಜಕಿಗೆ ಅಯ್ದು 

ವಿಸವಂ ಎಲೆನೇಆಿಗೆ ಆಯ್ವತ್ತು (ಇಆ. ೪111, ೨೮೬; ೫೮-೪; 732) ; |20 
ಸೊಗಯಿಪುವಯ್ವತ್ತಿತ್ತಜುವತ್ತತ್ತ ಖೇಚರೇಂದ್ರಪುರಂಗಳ್‌` (ಶಾಂತಿಪು. 

೩-೨); ಅಯ್ವತ್ತು ವರುಷಂಗಳ್‌ (ಬಸಪು. ೨೦-೩೦). ಅಯಿವತು : 

ವೇದಮಾರ್ಗ ಪ್ರತಿಷ್ಠಾಚಾರ್ಯರು ಆಯಿವತಿಬ್ಬರು ಶ್ರೀವಯಿಸ್ಮವರು 

ಕೂಡಿ (ಎಕ. 111, ಶ್ರೀರಂಗ. ಆ೬-೧೯ ; 1471). ಅಯಿವತ್ತು :| 
ಆಯಿ[ಪಾಠಾಂ. ಐ]ವತ್ತುಸರಮುತ್ತು ಮಾಣನಕಮಕ್ಕುಂ (ಮಂಗರಾ. |25 

೧೦೦-೨೪). ಐವತ್ತು : ಐವತ್ತು ಶರದಲ್ಲಿ ಸಕಲ ರಥಿಕರನೆಚ್ಚು ಬೊಬ್ಬಿ 

ಆಕಿದ (ಕುವ್ಯಾಡ್ರೋ. ೩-೩೨) ; ಹತ್ತು ಸಾವಿರದ ಕಾಲಾಳು ಗಜಗಳ್ಳೆ ವತ್ತು | 

ತುರಗ ಸಾವಿರದ ಮೊತ್ತ (ಕಂನನಿ. ೩-೨೩). 
ಅಯ್ವತ್ತಖವರ್‌ - ಐವತ್ತಾರುಜನ : ತದ್ವರಿಷಾಭ್ಯಾನ್ತರದೊಳ್‌ 

[ಶ್ರೀ]ಚಿಂಚಿಲ[ದ] ಅಯ್ವತ್ತಜುವರುಂ ಮಹಾಜನಂ ನೆರದಿರಲು|30 

(ಸೌಇಇ. 1-1, ೨೪-೧೨; 897). ಐವತ್ತಿಬ್ಬರು - ಐವತ್ತೆರಡುಮಂದಿ : 

ಯಜಮಾನ ವೃತ್ತಿ ಐವತ್ತಿಬ್ಬರ ಐಯ್ಯಗೆ (ಎಕ. 111, ಶ್ರೀರಂಗ. ೮೬-೪೫ ; 

1471). ಅಯ್ವತೊಕ್ಕಲ್‌, ಅಯ್ವತ್ತೊಕ್ಕಲ್‌ - ಊರಿನ ಪ್ರತಿನಿಧಿ 

ಗಳಾಗಿ ಆರಿಸಿದ ಐವತ್ತು ಜನ ನಿವಾಸಿಗಳು (?) : ಪಟ್ಟಜಿನಾಲಯ 

ಕಿಟ್ಟಳವಾದಯ್ವತೊಕ್ಕಲನುಮತದಿಂದ (ಸೌಇಇ . XX, ೧೮-೨ ; 980); 

: ಆ ಪಟ್ಟಣದಯ್ವತ್ತೊಕ್ಕೆಲು (ಸೌಇಇ. ೫೫, ೭೮-೩೨ ; 1118). ಅಯ್ವ 
`ದಿಂಬರ್‌, ಐವದಿಂಬರ್‌ - ಐವತ್ತು ಜನ: `ಆ ಎಜಮ್ಮನುಂ ಆಯ್ತ 
ದಿಂಬರುಂ ನಕರಮುಂ ಸೇಣಿಯುಂ (ಎಕ. ೪1, ಕಡೂರು. ೧೪೫-೫; 750); 
ಸ್ವಸ್ತಿಶ್ರೀ ಅಯ್ವದಿಮ್ಚರುಂ ಗಾವುಣ್ಣು ಗಳುಂ ಪ್ರಜೆಯುಂ (ಸೌಇಇ. 
21-1, ೧೨-೧೯; 968); ನಾಲ್ಸಾಸಿರದೇಬ್ನ್ನೂಅಯ್ವದಿಂಬರ್‌ ಸಕಳಪೂರ್ವ || 

ಧರೆರುಂ (ಆದಿಪು. ೧೬-೪೦ ವ) ; ನೀನಾಗಲೀ ನಿನ್ನ ಆ ಆಯ್ವದಿಂಬರಾಗಲಿ | | 

(ಬೆಟ್ಟಅ. ೧೩೦-೧೪); ನಾಲ್ಸಾಸಿರದ ನೂಜಕೈಿ ವದಿಂಬದಿರ್‌ ಪೂರ್ವ 

ಧರೆರುಂ (ಚಾವುಂಪು. ೧೧೪-೧೭). | 

| 
| 


| 
| 
i 
| 
| 


15 


35 


[€ ಆಯ್ದು + ಪತ್ತ್ಯು. / ತಮಿ. ಅಮ್ಬತು, ಐಮೃತು; ಮಲ. 
ಅವ್ಬುತ್ತು; ಕೊಡ. ಆಯಿಂಬದಿ; ತುಳು, ಐವ; ತೆಲು. ಎಣ್ಣದಿ, | 
ಯಾಭಯ್‌, ಯಾಭ್ಛಿ] 


45 


ಅಯ್ಕರ 


ಅಯ್ಸ ರ್ಯ (ನಾ). - ಅಯ್ಲೋಲ. 


ಅಯ್ದರ್ಕ 


ಅಯ್ಯಲ (ನಾ). ಒಂದು ತೂಕ; ಐದು ಪಲಗಳ ತೂಕ : ಬಿಟ್ಟಿ ಜನ 
ಳಕ್ಕೆ ಅಯ್ವಲ ಹತ್ತಿಯ ಮಳವೆಗಯ್ವಲಂ (ಸೌಇಎ. ೧೯೩೭, ಸಿಂದಗಿ. 

(« ಅಯ್ಯು * ಪಲ] 

ಅಯ್ಕಾಗಿಲು, ಐವಾಗಿಲು (ನಾ). ಐದು ಬಾಗಿಲು. ಐವಾಗಿಲು : 
ಬಟ್ಟಬಯಲೊಳಗೊಂದು ಐವಾಗಿಲ ಪಟ್ಟಣ (ಶೂನ್ಯಸಂ. ೩೫೫-೩). 

[€ ಅಯ್ದು * ಬಾಗಿಲು (ಆ ಬಾಗಿಲ್‌)] 

ಅಯ್ವಾಯ್‌, ಐವಾಯ್‌ (ನಾ). ವಿಸ್ತಾರವಾದ ಬಾಯಿ: 
ಅಯ್ವಾಯ ಶಂಖಮಂ ಪೂರಿಸಿದಂ( ಶಮದ. ೧೮೯ ಪ್ರಯೋ).ಐವಾಯ್‌; 
ಸಿಂಗಂ ಮಸಕದಿನೈವಾಯಿಂ ಗರ್ಜಿಸುವವೊಲಯರ್ವಾಯ ಶಂಖಮೇೇಂ 
ಗರ್ಜಿಸಿತೋ (ಅರ್ಥನೇ. ೮-೨೯). "ಐವಾಯ್ಬುಲಿ' ಸರಾ. 

[€ ಅಯ್ದ್ಯ್ಯು * ಬಾಯ್‌] 

ಅಯ್ವಾಯ, ಐವಾಯ (ನಾ). ವಿಶಾಲವಾದ ಮುಖವನ್ನುಳ್ಳುದು; 
ಸಿಂಹ. ಐನಾಯ : "ಐವಾಯಹುಲಿ' ಪರಾ. ಔ "ಪಂಚಾಸ್ಯ'ದ 
ಭಾಷಾಂತರ ಸಮಾಸ. (ಅಯ್ವಾಯ್‌ + -೪,] 

ಅಯ್ಭಾಯ್ಬುಲಿ, ಐವಾಯ್ದುಲಿ, ಐವಾಯಹುಲಿ (ನಾ). ಅಗಲ 
ವಾದ ಮುಖವುಳ್ಳ ಹುಲಿ; ಪಂಚಾಸ್ಯ. ಐವಾಯ್ತುಲಿ : ಐವಾ 
ಯ್ಬುಲಿಯೆನೆ ನಗರ ರಕ್ಷಕನಿರ್ಕುಂ (ರಾಮಾಶ್ವ. ೧೨-೧೦). ಐವಾಯ 
ಹುಲಿ: ಐವಾಯ [ಪಾಕಾಂ. ಐದು ಬಾಯ] ಹುಲಿ ಆಗುಳಿಸುತ್ತಿಪ್ಪುದು 
(ಅವಚಂ. ೧೦೫-೪೭೯). [ಅಯ್ತಾಯ್‌ + ಪುಲಿ] 

ಅಯ್ದೆ ಡೆ, ಐವೆಡೆ (ನಾ). ಐದು ಹೆಡೆ. ಐನೆಡೆ (8). 

[£ ಅಯ್ದು + ಪೆಡೆ] 

ಅಯ್ತೊಳೆ "ಅಯ್ಯಾವೊಳೆ' ನೋ. 

ಅಯ್ತೋಜ (ನಾ). ಒಬ್ಬಾತನ ಹೆಸರು: ಚಿತ್ತಾರಿ ಕೇತೋಜನ ಮಗಂ 
ಬಡ್ಡಗಿ ಅಯ್ವೋಜಂ ಈ ಶಾಸನದ ಕಲ್ಲಂ ಗೆಯ್ದಂ: (ಮೈಆರಿ. ೧೯೩೧, 
೭೪-೭೪ ; 1053). ([? - ಓಜ] 

ಅಯ್ಸಂಬರ, ಅಸಂಬಳ, ಐಸಂಬರ(ನಾ). ಮೆಣಸು, ಕೊತ್ತುಂಬರಿ, 
ಜೀರಿಗೆ, ಸಾಸಿವೆ, ಮೆಂತ್ಯ ಮೊದಲಾದ ಐದು ಸಂಬಾರದ 
ಪದಾರ್ಥಗಳು : ನಖರಂಗಳು ಹೊಂಗಳದಲ್ಲಿ ಕೊಟ್ಟಲ್ಲಿ ಭತ್ತ ಸೊಳಸ 
೨ ಕೊಂಡಲ್ಲಿ ಸೊಳಸ ೨ ಮುಂ ಮುರಿದಂಡಗಳಯ್ಸಂಬರದಲ್ಲಿ ದೇವರ್ಗೆ 
ಹೊಂಗೆ ಕೊಟ್ಟಲ್ಲಿ ಕಾಣಿ ೧ ಕೊಂಡಲ್ಲಿ ಕಾಣಿ ೧ (ಸೌಇಇ. 1x-, 
೨೯೬-೬೦; 1176); ಪರದೇಶಿಗಳು ಅಳವ ತೂಗುವಯ್ಸಂಬರಂ 
ಗಳಲುಂ ಎಣಿಸುವ ದವಸಂ ಮಾಜುದಲ್ಲಿ ಕೊಟ್ಟಿ ಹೊಂಗೆ ಹಾಗ ೧ 
(ಸೌಇಇ. Ix-i, ೨೯೭-೪೪; 1177). ಅಸೆಂಬಳೆ: ಈ ಸ್ಥಳದ ಪೂರ್ಬ 
ದಲುಳ್ಳ ಖಾಣ ಅಸಂಬಳ ಅಭಾಗ್ಯತೆ ಧವಳಾರದ ಭಂಡಿ ಆಡುಗುಬ್ಬಿನ 
ಭಂಡಿ (ಎಕ. 1). ಐಸಂಬರ: ಐಸಂಬರ 
ಅಮೌಲ್ಯ ನಸ್ತುಗಳಾಗಿಯುಂ (ಕಣ. 1%, ೫೫-೧೪; 1000). 

[€ ಆಯ್ದ * ಸಂಬರ] 
ರೆ, ಐಸರ, (ನಾ). ಐದು ಎಳೆಯ ಸರ: ನಾಲ್ಗಾವುದಂ, 
ಆಯ್ಸರಂ, ಆಯ್ವೆಂಡಿರ್‌' (ಭಾಷಾಭೂ, ೧೨೮ ಉದಾ); ಮುಪ್ಪುರಿ ನೂಲ್ಬು 
ಡಿಯೇಟಕಿ ಮುತ್ತಿನಯ್ಸರಂ (ಚಿಕವಿ. ೬-೨೧೧). ಐಸರೈ : ಕಟ್ಟದೈಸರ 
ಮದೊಂದು ಬೆಡಂಗಿನ ಸೇತುಮಾಲೆ (ಆದಿಪು. ೧೨-೧೨); ತೋರ ಮುತ್ತಿ 
ನೈಸರದ ಮರೀಚಿಯಿಂ ಸಿರಿಯ ತಾಯ್ವನೆ ರಾಮನ ಪೇರುರಂ ಮನೋ 
ಹರಮೆನಿಸಿತ್ತು (ಪಂರಾಮಾ. ೩-೧೫೪) ; ಮುತ್ತಿನೈಸರಂ ಮೆಯ್ಕೊಳೆಪಕ್ಕೆ 
ರಯ್ಯಮೆನೆ ತೂಗೆ ವಿಲಾಸದಿನುಯ್ಯಲಾಡಿದಳ್‌ (ಸೂಕ್ತಿ ಸು. ೮-೩೨೧). 
[5 ಅಯ್ದು * ಸರ್ಯ] 


೩೯-೮ ; ?). 


2೭೪1, ಚಿಕ್ಕನಾ. ೭೧-೨೫; 


[«. ಆಯ್ದ * ಸರ್ಕ] 


ಅಯ್ಸರಲ 


ಅಯ್ಸರಲ, ಐಸರಲ, ಐಸರಳ (ನಾ). - ಅಯ್ಲೋಲ: ದರ್ರಕೋಪಾಸ 
ಕರಿಗೆ ಆಯ್ದರಲನ ಐಶ್ವರ್ಯವನ್ನು ... ಸಾಧಕ ಮಾಡಿಸುವ ಲವಲನಿ 
ಕೆಯ ಗುರುವರೇಣ್ಯ (ಮಂತ್ರಶ. ೬೦). ಐಸರಲ: “ಐಸರಲ ಕುಡುವಿಲ್ಲ 
ಜತಿವಗೆ ಪಿರಿದಿಂಗೋಲ್ವಿಲ್ಲ ಕಾವ» (ಕನಿಕಂ. ೨೭); ಪಿರಿದುಂ ಮಾತಿ 
ನೊಳೇನೈಸರಲಂಗೆ ಪೊಡರ್ಪಿನೇಟಕ್ಸಿಯುಂಟಾದೊಡೆ (ಕಬ್ಬಿಕಾ. ೧೮೪) ; 
ಸೌಂದರ್ಯದಿಂದಿರದೈಸರಲ ಮಾರನಂ ಗಾಜುಮಾಡುವ ಲತಾಂಗಿಯರ್‌ 
ನಡೆತಂದರು (ನಂದಿಮಾ, ೬-೧೬). ಐಸರಳೆ : “ಬಂಡುಣಿನೆದೆಯನ್ಳೆ 
ಸರಳನೂ ... ಕಾಮ ” (ಶಬ್ದಮಂ. ೬). 
[€. ಅಯ್ದು * ಸರಲ್‌ + -ಆ] 
ಅಯಾ ಮಂತೆ (ನಾ). ಐದು ಜನ ಸಾಮಂತರು: ತೊಂಬತ್ತಾಟು ಸಾಸಿ 
ರ್ಬರುಮಯ್ಸಾಮನ್ತರುಂ (we. VI, ೧೦೨-೧೩ ; 777); ತೊಮ್ಬತ್ತಾ'ಆು 
ಸಾಸಿರ್ಬ್ಬರುಂ ಆಯ್ಸಾಮಂತರುಂ (ಇಳ. 7೮೪, ೭೬-೧೩; 899); 
ಪೆರ್ಮಾಡಿಯುಂ ಮಹಾದೇವಿಯುಂ ಎಆಯ ಪನು ಅಯಾಮನ್ತರು 
ಮಿಟ್ಟು ಆದಿರಾಜ ಪನ್ನೆರಡು ಕಲ್ಲಾಡಿತ್ತರ್‌ (ಎಕ. 1311, ನಂಜನ. 
೧೩೦-೮ ; 900); ಆಯ್ಸಾಮನ್ಮರುಂ ಪೆರ್ಗ್ಗಡೆಗಳು (ಎಕ. 1೪, ಹೆಗ್ಗಡ. 
೧೧೬-೫ ; 99). [ಆ ಆಯ್ಕ್ಯ್ಯ * ಸಾಮಂತ] 
ಅಯ್ಸಾಸಿರ, ಐಸಾವಿರ್ಕ ಐಸಾಸಿರ (ನಾ). ಐದು ಸಾವಿರ: ಸಾಸಿ 
ರ್ವರ್‌ ವನಿತೆಯರಯ್ಸಾಸಿರ್ವರ್‌' ಪ್ರಿಯ ತನೂಜರ್‌ (ಆದಿಪು. ೬-೫); 
ನಾಲ್ಸಾಸಿರಂ, ಅಯ್ಸಾಸಿರಂ (ಭಾಷಾಭೂ. ೨-೩೩ ಉದಾ). ಐಸಾವಿರೆ: 
ಕರಿಗಳ್ಳಿ ಸಾವಿರ ತುರಂಗಮವೆರಡುಸಾವಿರ (ಕುವ್ಯಾದ್ರೋ. ೧೮-೨೦) ; 
ತುರುಕ ಬರ್ಬರ ಪಾರಸೀಕರ ತುರಗವೈಸಾವಿರ ಸಹಿತ ಮೋಹರಿಸಿ ನಿಂದನು 
(ಕುವ್ಯಾಗ. ೧-೪). ಐಸಾಸಿರ: ಧನದಂ ಮಾಡಿದ ನೆಲದ ಮೇಗೈಸಾಸಿರ 
ಬಿಲ್ಲುತ್ಸೇಧದೊಳ೯ (ವಡ್ಡಾರಾ. ೧೫೪-೨೭) ; ಗಗನಕೈಸಾಸಿರ ಬಿಲ್ಲಂತರದಿ 
ನೊಗೆದು (ವರ್ಧಪು. ೧೫-೭೨) ; ಇನ್ನೂರು ಗಜವೈನೂಖ ಹಯವನೈ 
ಸಾಸಿರದ ಮೂನೂಜು ಸುಭಟರು ಸಹಿತ (ಕುವ್ಯಾಗ. ೧-೫). 
ಅಯ್ದಾಸಿರ್ವರ್‌ - ಐದುಸಾವಿರ ಜನರು: ಆಯ್ಸಾಸಿರ್ವರ್‌ ಪ್ರಿಯ 
ತನೂಭವರ್‌ (ಶಮದ. ೧೯೧ ಪ್ರಯೋ). 
[ಆ ಅಯ್ದು * ಸಾಸಿರ. / ಶಮಿ. ಮಲ. ಆಯ್‌ಆಯಿರಮ) 
ಅಯ್ದು, ಅಯಿಸು, ಐಸು (ಗು). ಪರಿಮಾಣವನ್ನು ಸೂಚಿಸುವ 
ಶಬ್ದ ; ಅಷ್ಟು; ಅನಿತು: ಅಯ್ದು ದಾನನ ಮಾನವರ್ಕದನ ಕರ್ಕಶದ 
ಮೆಯ್ದಿರಿಯ (ಚಿಬಪು. ೪೩-೩೨). ಅಯಿಸು ; ಯಿದನಾ(ವ)]ನೋರ್ವ್ವ 
ಅಳಿಪಿಹನು ವಾರಣಾಸಿ ಕುರುಕ್ತೇತ್ರದಲ್ಲಿ ಬ್ರಾಂಹ್ಮಳರನು ಕಪಿಲೆಯಂ 
ಕೊಂದಯಿಸು ದೋಸ (ಎಕ. ೪21 (5), ಶಿಕಾರಿ. ೩೭೦-೧೪ ; 1300); 
ಹೆತ್ತತಾಯ್ಬಂದಯಿಸಜಲಿ ಕಾಣುತ್ತ ಚಿಃ ಚಿಃ ಕೆಟ್ಟನಾಯಿಯೆನುತ್ತ 
ಮನದೊಳು ಹೇಸಿ (ಬಸಪು. ೨೩-೫೫). ಐಸು : ನಿಮಿಷದ ನಿಮಿಷಂ 
ಬೋ, `ಕ್ಷಣದೊಳಗರ್ಧಂ ಬೋ ಕಣ್ಣುಮುಚ್ಚಿ ಬಿಚ್ಚುವೈಸು ಬೇಗಂ 
ಬೋ (ಬಸವ. ೧೬೮) ; ಈಶ ಲಾಂಛನನ ಕಂಡಾಸನವಿಳಿಯಬೇಕು 
ಐಸಿಲ್ಲಬೊಡೆ ಕಡೆವೋಸರಿಸಿ ಕೂಡಲು ಬೇಕು (ದೀಕ್ಸಾಬೋ. ೯೩-೨೧) ; 
ಏಸು ಕೈದುಗಳೊಳೊದಗಿದರೈಸು ಕೈದುಗಳನೆಲ್ಲಮಂ ತಡೆ ಗಡಿದನು 
(ಜೈಮಿಭಾ. ೨೦-೪೬). 
ಆಯ್ತೆ, ಐಸೆ - ಅಷ್ಟೇ ; ಅಷ್ಟೇ ಅಲ್ಲವೆ: ಅಳಿಮನವ ಮಾಡಿದೊಡೆ 
ಮನದೊಡೆಯ ಬಲ್ಲನೈಸೆ (ಮಹದೇ. ೨೪-೧) ; ವ್ಯಕ್ತಲಿಂಗದ ಭಕ್ತಿ 


ವಾತಿ 


ಯಿಲ್ಲದಿರೆ ಸಂಸಾರ ಮುಕ್ತ ವಹುದೆ ವ್ಯರ್ಥವೈಸೆ ಉಳಿದ ವಿಚಾರ 


(ದೀಕ್ಸಾ ಬೋ. ೪೬-೧) ; ಐಸೆ ಮತ್ತೇನೆನುತ ಸೇನಾಧೀಶನಂಗೀಕರಿಸಿದನು 
(ತೊರರಾ. ೨-೩-೨೫) ; ಕಲಿತ ಬಿಜ್ಜೆಯ ಬಲ್ಲರಿಗೆ ಕೇಳಿಪುದೈಸೆ ಫಲ 


(1) 


(ಹದಿಬ. ೧-೨೯). 


೩೬೫ ಅರಂಬಳಿ 


ಅರ, (ನಾ). ವಸ್ತುಗಳ ಮೇಲ್ಬಾಗವನ್ನು ನಯಮಾಡುವುದಕ್ಕಾ 
ಗಲೀ ಆಯುಧಗಳನ್ನು ಹರಿತಮಾಡುವುದಕ್ಕಾಗಲೀ ಉಜ್ಜಲು 
ಉಪಯೋಗಿಸುವ ಉಕ್ಕಿನ ಒಂದು ಉಪಕರಣ: .ಮೂಗನರಿದು 
ಕೆತ್ತಿ ಕೀಸಿಯರದೊಳುಜ್ಜುತಿರ್ಪರ್‌ (ಸಾನಂಚ. ೬-೩೨ ರ). 

(ಡೇ. ॥ ತಮಿ. ಮಲ, ತುಳು. ಅರ; ಕೋತ, ಆರ್ಕ್‌ ; ತೆಲು, 

ಆಕುರಾಯಿ] 

ಅರ್ಕ "ಅಲ? ನೋ. 

ಅರ್ಕ "ಅಟ್ಲಿ? ನೋ. 

ಅರ್ಕ (ನಾ). ಅರಸು ಎಂಬುದು ಸಮಾಸದಲ್ಲಿ ಪೂರ್ವ ಅಥವಾ 
ಉತ್ತರ ಪದವಾಗಿದ್ದಾಗ ಅದಕ್ಕೆ ಬರುವ ಆದೇಶ ರೂಪ. "ಅರ 
ಗಿಣಿ "ಅರಗುವರ,' "ಅರಮನೆ,' "ಕನ್ನರ್ಯ' "ಗೋವಿಂದರ? 
ಪರಾ. [ಆ ಅರಸ್ಯು (ಆ ಆರಸ್ಯ)] 

ಅರ್ಯ "ಅಕ್ಕೆ? ನೋ. 

ಅರ್ಯ "ಅಣಕ್ಕಿ' ನೋ. 

ಅರ್ಕ "ಅಕ್ಕಿ? ನೋ. 

ಅರ್ಕ (ನಾ). ಅರಳೆ (?). 

ಅರನಭಂಡಿ - ಹತ್ತಿಯ ಬಟ್ಟೆಗಳ ಬಂಡಿ (?) : ವಿಚಾರಂಗೆಯ್ದವ 

ರಲ್ಲಿ ಮುದ್ರಾಪಣಂ ಹೊಂಗೆ ಹಾಗಂ ಅರನ£ನೆ] ಭಂಡಿ ಮಾಜಕಿಂ[ಜಕಿ] 
ದಲ್ಲಿ ಮೆ[]ಲುದಕ್ಕೊಂದು ಭಂಡಿಯಲು ಮಾಜಾದ ಧಾನ್ಯವರ್ಗಕ್ಕೆ 
ಕೊಳಗ ವಂದು (ಎಇ. ೫1x, ೩೮-೩೧; 1144). [?) 

ಅರ್ಕ (ನಾ). ೧. ಚಲಿಸುವುದು ; ಹೋಗುವುದು. ೨. ವೇಗಶಾಲಿ; 
ಚುರುಕು; ವೇಗ. ೩. ಚಕ್ರದ ಆರೆಕಾಲು. ೪. ಚಕ್ರಾಯುಧದ 
ಅಲಗಿನ ಧಾರೆ. ೫. [ರೇಖಾಗ] ಕೋಣ ; ಮೂಲೆ. ೬. [ಜೈನ] 
ಕಾಲದ ಒಂದು ಪರಿಮಿತಿ. ೩. [ಜೈನ] ಇಪ್ಪತ್ತನಾಲ್ಕು ತೀರ್ಥಂ 
ಕರರಲ್ಲಿ ಹದಿನೆಂಟನೆಯವನು : ಅರ, ಮಲ್ಲಿಗೆ, ಮುನಿಸುವ್ರತ ... 
ತೀರ್ಥಂಕರರ ವಿಗ್ರಹಗಳನ್ನು ಮಾಡಿಸಿದನು ( ಹೊಯ್ಸವಾ. ೨೦೬). [ಸಂ.] 

ಅರಂಚು "ಅಅಚು' ನೋ. 

ಅರಂಚೆ (ನಾ). ಜೀರ್ಣವಾದ ಬಟ್ಟೆ; ಸವೆದುಹೋದ ವಸ್ತ್ರ 
(ಸ್ಕಾಂಡಂ್‌). [ಅರ್ಕ (ಆ ಅಜಕ್ಕಿ) + ಅಂಚೆ] 

301 ಅರೆಂಜಿ "ಅರಂಜೆ? ನೋ. 
ಅರಂಜೆ, ಅರಂಜಿ (ನಾ). ಒಂದು ಜಾತಿಯ ಮರ; ವಲ್ಕಲ ವೃಕ್ಷ 
| 
| 


10 


20 


25 


(ಮೈಣಗಿ. ೨-೧೨೫). ಅರಂಜಿ (ಪಂಡಿತ). [1] 
ಅರಂಟು (ಕ್ರಿ). ಅಲೆಯುತ್ತಾ ಹುಡುಕು ; ಸುತ್ತು : ಸೇರು ಅಕ್ಕಿಯ 
- ಅಷ್ಟೂ ಅನ್ನವನ್ನು ಒಮ್ಮೆಲೇ ತಿನ್ನುವಷ್ಟು ಆಸೆ ಅವಳಿಗಾಗಿತ್ತು. 
ಇಷ್ಟಿದ್ದರೂ ಹಸಿವೆಯಿಂದ ರಾವು ಬಡೆದವರಂತೆ ಅತ್ತಿತ್ತ ಅರಂಟುತ್ತಿರಲಿಲ್ಲ 
ಆ ಬಡಮಕ್ಕಳು (ಕೈಮಾಂಸ. ೪೭). 


95 


| [- ತುಳು. ಅರಂಟು ಇ ತಡಕಾಡು, ನಿರೀಕ್ಷಿಸು, ಆಸೆಮಾಡು, 
| ಬಯಸು] 
[ ಅರಂಬ (ನಾ). ಒಂದು ಬಗೆಯ ಮರ (ಮೈಜಗಿ. ೧೧೭೯): [?) 


| ಅರಂಬಲ್ಲವ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಪ್ಲೈರ್ಮಾನಡಿಗಳ್‌ 
ರಾಜ್ಯಗೆಯುತ್ತಿರೆ ಆರಮ್ಪಲ್ಲವನ" ಇದುಳೆಯ ಬಲಟವೃತ್ತಿ ಆಳುತಿರೆ 
| (ಮೈ ಆರಿ. ೧೯೧೫, ೨0-೬; 900). [2] 
ಅರಂಬಳಿ (ನಾ). ಗಾಬರಿ; ಕಳವಳ : ನಾನಾಸಾಹೇಬನು ಮೈಸೂರು 
ರಾಜಧಾನಿಯಮೇಲೆ ದಂಡೆತ್ತಿ:ಬಂದನು; ಆಗಲಂತೂ ಮೈಸೂರು ರಾಜ್ಯದ 
ಅರಂಬಳಿಯನ್ನು ಬಣ್ಣಿಸಲಳವಲ್ಲ (ಚರಿಸಂ. ೧೨೫). 
[ + ಮರಾ. ಅರಂಬಳ] 


45 


ಅರಕ್ಕ 


ಅರಕೆ, ಅರಕ್ಕು, ಅರಖ, ಅರಾಕು, ಅರ್ಕ, (ನಾ). ೧. ಭಟ್ಟಿಯಿಳಿ 
ಸುವುದು. ೨. ಭಟ್ಟಿಯಿಳಿಸುವ ಕ್ರಮದಿಂದ ಶುದ್ದ ಗೊಳಿಸಿದ 
ವಸ್ತು (ಉಕ. 8). ಅರಕು : ೨. "ಮೂಲರಸ ” (ಜಾನಕೋ. ೧೩). 
ಅರಖ ೨. (ಸ್ಯಾಂಡರ್‌). ಅರಾಶು ೨. (ಕಿ). ಅರ್ಕ : ೧. ಇರಾಣ 
ದೇಶದ ಅತ್ತರನ್ನು ಒಯ್ದು ಇಸ್ತಂಬೂಲಿನಲ್ಲಿ ಅದರ ಅರ್ಕ ತೆಗೆದು ಈ 
ನಸ್ಕವನ್ನು ಮಾಡಿದ್ದಾರೆಂದು ಕೇಳುತ್ತೇವೆ (ಬೀರಬ. ೯೨). 
(4 ಅರ. ಹಿಂ. ಪಾರ. ಅರ್ಕ್‌ ; ಮರಾ. ಅರ್ಕ ; ತಮಿ. ಅರಕ್ಕು ; 
ತುಳು. ಅರಾಕ, / ಸಂ. ಆರ್ಕ; ಇಂ. Arrack] 
ಅರಕ್ಕ (ನಾ). ಅರಗುವುದು ; ಜೀರ್ಣವಾಗುವುದು. 
ಅರಕವಾಗು - ಜೀರ್ಣವಾಗು. (೮ ಅರಗ್ಗು] 
ಅರಕಂಚಟ್ಟಿ, ಅರಕನಚಟ್ಟ (ನಾ). (ಅಕ್ಕಿಯನ್ನು ಜಾಲಿಸುವುದಕ್ಕೆ 
ಉಪಯೋಗಿಸುವ) ಅಗಲವಾದ ಬಾಯುಳ್ಳ ಪಾತ್ರೆ ;"ಬೋಗುಣಿ” 
(*೩೩ bowl ಇಂಕನಿ), ಅರಕನಚಟ್ಟಿ: ಅನ್ನವನ್ನು ಅರಕನಚಟ್ಟ 
ಯಲ್ಲಿ ಅರುವುದಕ್ಕಾಗಿ ತೋಡಿದ್ದರು (ರೂಢಿ). 
[+ ತಮಿ. ಅರಿಕ್ಕಷ್ಣುಟ್ಟ, ಅರಿಕ್ಕುಳ್ಳುಟ್ಟ]) 
ಅರಕಟ್ಟಿ (ನಾ). ಒಂದು ಊರಿನ ಹೆಸರು : ತತಃಪ್ರಾಗ್ಗತ್ವಾನೇಖಸಿಲ್ಲೆ ಆಕಿ 
ತತಃ ಕುರುಪಗೆಆಕ ತತಃ ದಕ್ಷಿಣದಿಶಮಾವೃತ್ಯ ಅರಕಟ್ಟಿಂ (ಎಕ. ೫1, 
ದಾವಣ. ೬೬-೩೪ ; 694). ([?] 
ಅರಕನಚಟ್ಟಿ "ಅರಕಂಚಟ್ಟ' ನೋ. 
ಅರಕೆಲವಾಡಿ (ನಾ). ಒಂದು ಊರಿನ ಹೆಸರು: ಅರಕಲವಾಡಿ 
ಕೆಟಕಿಯ ಕೆಳಗಣ ಗದ್ದೆ (ಎಕ. x1೪, ಗುಂಡ್ಲು ಪೇ. ೧೨೮-೮೫; 1510), 
[ಅರ್ಯ (ಆ ಅಣಕ್ಕಿ) * ಕಲ್ಯ (ಆ ಕಲ್ಟ್‌) * ವಾಡಿ] 
ಅರಕಳಿ (ಗು). (ಉಕ). ೧. ಅಪೂರ್ಣ : ಆನಂದವಿಲ್ಲದ ಶಾಂತಿಯು 
ಅರಕಳಿ (ಸಾಹಿವಿ. ೧೩೯) ; ಆದರೆ ನಡುವೆಯೆ ಅಲಸಿಕೆಯೋ ಏನೋ 
ಬಂದು ಆ ಕೆಲಸ ಆರಕಳಿಯಾಗಿಯೇ ಉಳಿದುಬಿಡುವುದು (ಅಕ್ಕಾಜಿ. ೩) ; 
ಇದ್ದ ಶಾಸ್ತ್ರವನ್ನು ಆ ರಕಳಿಯಾಗಿ ತಿಳಿದು (ತವನಿ. ೪). (ನಾ). 
೨. ಅರಕೆ; ಅಪೂರ್ಣತೆ. [ಅರ್ಯ (ಆ ಅಕ್ಕೆ) * -ಕಳಿ?] 
ಅರಕಾಣಿ “ಅರೆಕಾಣಿ' ನೋ. 
ಅರಕಾಣಿಕೆ (ನಾ). ರಾಜನಿಗೆ ಸಲ್ಲಿಸಬೇಕಾದ ಕಾಣಿಕೆ: ಭಂಡಿಯ 
ಭತ್ತದಸುಂಕ ಉಪ್ಪರ ನೆಲವಳಿ ಅನುಪು ಆಳು ಆರ[ಕಾ]ಣಿಕೆಯ 
ವಡಾಯಉ ಕೊಟಿಉ (ಸೌಇಇ. 2-11, ೪೩೮-೧೬ ; 1416). 
[< ಅರಸ್ಮ + ಕಾಣಿಕೆ] 
ಅರಕಿಲ್ಲೆ (ನಾ). ಅರಮನೆಯ ಸುತ್ತಿನ ಕೋಟಿ; ರಾಜಕೋಟಿ: 
ಯೂಸಫ್‌ ಅದಿಲ್‌ ಶಹನು ಸ್ವತಂತ್ರನಾದ ಕೂಡಲೇ ಬಿಜಾಪುರದ ಅರ 
ಕಿಲ್ಲೆಯನ್ನು ಕಟ್ಟಿಸಿದನು (ಕಭಾಗೆ. ೩೪೭). [ಆ ಅರೆಸ್ಸಃ ಕಿಲ್ಲೆ] 
ಅರಳು "ಅರಕ' ನೋ. 
ಅಧಕ್ಕು, ಅರಖು (ನಾ). ವರಕು; ಗಿಲೀಟು; ಚಿನ್ನ ಬೆಳ್ಳಿಗಳ 
ಹೊರಲೇಪ; ಮುಲಾಮು ಹೆಚ್ಚುವುದು. (ಉಕ. 8). ಅರಖು 
(ಸ್ಯಾಂಡರ್‌). [- ಮರಾ. ವರಖ್‌ ; ಅರ. ವರಕ್‌] 
ಅರಕುಡಿ (ನಾ). “ಅರಸುಕುಲ, ರಾಜವಂಶ? (ರಮಾಕಾಂ). 
[ಆ ಅರಸ್ಕ * ಕುಡ್ಡಿ] 
ಅರಕುಮಾರಕ (ನಾ). - ಅರಗುವರ: ಮುನ್ನರ ಕುಮಾರಕನಿಟ್ಟಿ 
ಕರಿಯು ತೊರೆದಾಹಾರವ ಕೊರಗಿರೆ ಮಾವಂತರರುಹಿದರಾ ಕಾಷ್ಟಕಗೆ 
(ಜೀವಂಸಾಂ. ೧೩-೨). [<< ಅರಸ್ಮ * ಕುಮಾರಕ] 
ಅರಕುಲ್ಲ (ನಾ). ಮಿಶ್ರಕುಲ; ಬೆರಕೆಯಾದ ಕುಲ (4). 
[ಅರ್ಯ (ಆ ಆರ್ಕೆ) + ಕುಲ] 


೩೬೬ 


20 


90 


35 


45 


ಅರಗಜ 


ಅರಕುಲ್ಕ (ನಾ). ರಾಜವಂಶ. [೮ ಅರಸ್ಕ * ಕುಲ] 
ಅರಕುಳಿಯ (ನಾ). ಒಬ್ಬಾತನ ಹೆಸರು (?) : ಪುರಿಗೆಜಯಿಂ ಬನ್ನ 
ಪೊಲೆಯಣ್ಣನ ಶಿಲಾಕರ್ಮ್ಮ ಅರ[ಕು)ಳಿಯನ ಕಲ್ಲು ಮಾಕಲ್ಲು (ಸೌಇಇ. 
(4. ಅರಸ್ಕ * ಕುಳಿಯ ?) 
ಅರಕೆ (ನಾ). ಕೊರತೆ; ಕಡಮೆ: ನನಗೆ ಇವರ ಬಾಳುವೆಯಲ್ಲಿ ಏನೋ 
ಅರಕೆಯಾಗಿರಬೇಕು ಎನ್ನಿಸಿತು (ಸುವಸಂ. ೩). [ಆ ಆಜಕೆ?] 
ಅರಕೆರೆ "ಅರಕೆಆೆ' ನೋ. 
ಅರಕೆಲ್ಲ (ನಾ). ಒಬ್ಬಾತನ ಹೆಸರು: ಆರಕೆಲ್ಲರಾನಾಟು ಮುದು 
ಮೆಯುಳ್‌ (ಎಇ. 1%, ೨೫-೫ ; 800); ಸತ್ತ ಅರಕೆಲ್ಲನೆ ಮಗ ಅವನ 
ಮಗ ಮಮಪೊಯ್ಸಳ (ಮೈಆರಿ. ೧೯೩೭, ೩೨-೨೭; ?). [1] 
ಅರಕೆಖಕೆ, ಅರಕೆರೆ (ನಾ). ಒಂದು ಊರಿನ ಹೆಸರು: ಪೇಕೊಟ್ವಿಎ 
ಅರಕೆಆಕಿಯೆ ಪಿಟಿ ಕುಲ್‌ ಕ್ಯೀಯೆ (ಮೈ ಆರಿ. ೧೯೧೪, ೧೩-೬೪ ; 806) ; 
ಮಹಾಸಾಮಂತ ಅರಕೆಜ್‌ ಕಾಮುಗುಂಡ ಬೆಲುವಟ್‌ (ಎಕ. 2೭17, ತಿಸಟೂ, 
೧೦೪-೨೫; 1130). ಅರಕೆರೆ : ಅರಕೆರೆಯೊಳು ಬೀಡ ಬಿಟ್ಟಿರ್ದ ತುರುಕರ 
ನಿರುಳು ಕಗ್ಗೊಲೆಯೊಳು ಬಿದ್ದು (ಕಂನವಿ. ೧೩-೫೪). 
[ಆ ಅರಸ್ಮ + ಕೆಜಕಿ] 
ಅರಕೇಸಿ(ನಾ). ಒಬ್ಬಾತನ ಹೆಸರು : ಸಿನ್ನರಸರುಂ ದೇವಸತ್ತಿ ಅರಸರುಂ 
ಮನಸಿಜರು ವಿನ್ನಪ್ಪಂಕೆಯೆ ಪರಮ ಕೂಳರ್‌ ಮಗನ್ನಿರರಕೇಸಿಗಳಾಣತ್ತಿ 
ಆಗಹಪಳ್ಳಿ ಚಿಟ್ಟು ಪ್ರಸಾದಂ ಗೆಯ್ದಾರ್‌ (ಎಕ. 111, ತಿರುಮ. ೧-೭ ; 726). 
[ಆ ಅರಸ್ಮ + ಕೇಸಿ] 
ಅರಕೋರು, ಅರಗೋರು (ನಾ). ಜಮಾನಿನ ಉತ್ಪತ್ತಿಯಲ್ಲಿ ಅರ್ಧ 
ಭಾಗ.: ಅರಗೋರು (ಸ್ಕಾಂಡರ್‌). 
ಅರಕೋರಾಗಿ ಹಂಚಿಬಿಡು - ಬೆಳೆಯನ್ನು ಎರಡು ಸಮಭಾಗ 
ಗಳಾಗಿ ಮಾಡಿ ಹೆಂಚಿಕೊಡು. ಅರಳೋರು ಹಾಕು - ಅರ್ಧಬೆಳೆ 
ಯನ್ನು ಕೊಡು (ಸ್ಕಾಂಡರ್‌). [ಆರ್ಯ (ಆ ಅರೈ) * ಕೋರು] 
ಅರಕ್ತ (ನಾ). ವಿರಕ್ತ; ಆಸಕ್ತಿಯಿಲ್ಲದವನು: ಅರಕ್ತನಾದ ಆತ ದಿನವೂ 
ಜಗಲಿಯ ಮೇಲೆ ಕುಳಿತು ಕಾಲ ಕಳೆಯುತ್ತಾನೆ (ಜೀವನ. ೧). [ಸಂ.] 
ಅರಕ್ಷಣ(ನಾ).ರಕ್ಷಣೆಯಿಲ್ಲದಿರುವುದು(ಮುಂಬಯಿ. ಕಿ. ೪-೧೬).[ಸಂ.7 
ಅರಸ್ಷೆ (ನಾ). ರಕ್ಷೆಯಿಲ್ಲದಿರುವುದು. "ಅದ್ದರಕ್ಷೆ' ಪರಾ. 
[ಆ ಸಂ. ಅರಕ್ಷಾ) 
ಅರಖ “ಅರಕ್ಕ' ನೋ. 
ಅರಖು "ಅರಕ್ಕು' ನೋ. 
ಅರಗಂಡುಗ (ನಾ). ಅರ್ಧ ಖಂಡುಗ: ಅರ್ದವಾದಿಯೊಳಸಿನ್ದರ 
ಗಣ್ಣುಗ ಮೂಗಣ್ಣು ಗಮಿತ್ತಂ (ಎಕ. ೪1, ಚಿಕ್ಕಮ. ೭೫-೧೦ ; 1060). 
[ಅರ್ಯ (ಆ ಅರ್ಕೆ) * ಖಂಡುಗ] 
ಅರಗಚ್ಚು, ಅರಗಚ್ಚಿ (ನಾ). ಅರ್ಧ ಇರುವ ಸ್ಥಿತಿ; ಪೂರ್ಣ 
ಪ್ರಯತ್ನವಿಲ್ಲದಿರುವುದು; ಅವಧಾನ ತಕ್ಕಷ್ಟಿಲ್ಲದಿರುವುದು; ಅರ್ಧ 
ಪಕ್ವ: ಅವನ ಕೆಲಸಕ್ಕೆ ಅವನ ಲಕ್ಷ್ಯ ಸಾಲದು. ಎಲ್ಲವೂ ಅರಗಚ್ಚು. 
ಯಾವ ಕೆಲಸದಲ್ಲಿದ್ದರೂ ಮನಸು ಎರಡು ಕಡೆ (ಚಿ ನಾ ಬಾ. ೨೯೬). 
ಅರಗೆಚ್ಚೆ : ಅರಗಚ್ಚಿಯಾದ ಸುಳ್ಳು ಹೇಳುವುದಕ್ಕಿಂತಲೂ ನೆಟ್ಟಗೆ... 
ಯಾಕೆ ಹೇಳಲೊಲ್ಲೆ (ಸವಶೀ. ೭೮). [ಅರ್ಯ (ಆ ಅಕ್ಕೆ) *'ಕಚ್ಚ್ಯು] 
ಅರಗಚ್ಚೆ "ಅರಗಚ್ಚು' ನೋ. 
ಅರಗೆಜ (ನಾ). ಒಂದು ಬಗೆಯ ಸುಗಂಧ ದ್ರವ್ಯ: ಹರಿಣನೋಟದ 
ನಯನಕೆಚ್ಚಿದಳು ಕಾಡಿಗೆಯೂ . , . ಅರಗಜ ಅತ್ತರು ಬಾಹುಮೂಲಕೆ 
(ಶ್ರೀಕೃಪಾ. ೧೨) ; ಅರಶೀಣ ಕುಂಕುಮ ಅರಗಜ ಸುಗಂಧ ಉರಗ 
ಕಂಕಣನಿಗೆ ತೀಡುತ (ಸಿದ್ಧ ಪು. ೧೯-೨೨) ; ಎಡೆಗೆ ತೊಡೆದಂಥ ಅರಗಜ 


XI-i, ೧೧-೨೭ 865). 


ಅರಗಟ್ಟಿ 


ಶ್ರೀಗಂಧ ಕೇಸರಗಳ ಸುವಾಸವು ಚಿಮ್ಮುತ್ತಿರುವುದು (ಮು ೨ ಬಯಿ. | 
[< ಸಂ. ಅಗರು, ಅಗುರು?] 
ಅರಗಟ್ಟಿ (ನಾ). ನೀರನ್ನು ಎತ್ತುವ ರಾಟಿ: ಚಾಗಿ ಅರಗಟ್ಟಂ ಕಟ್ಟ 
ದನ್ನು ಕಣ್ನವಂಗಲದ ರಾಮೇಸ್ವರ ದೇವಗೆ ಈರ್ಮ್ಮತ್ತರ್‌' ಮಣ್ಣ ಬಿಟ್ಟ 
(ಎಕ. ೪1, ತರೀಕೆ. ೬೭-೪ ; 888). [ಆ ಸಂ. ಅರಘಟ್ಟ] 
ಅರಗಣ್ಣು "ಅರೆಗಣ್‌' ನೋ. 
ಅರಗಲ್ಲು (ನಾ). ರತ್ನ: ನಾಗೀಂದ್ರನರಗಲ್ಲವು ಬಾ ಆರಗಲ್ಲಡ ರೂಪವು 
ಬಾ ಹೋಯಿತು ಸರ್ಪಾ (ಮಲ್ಲಿಗೆ. ೭೪). 
[ ಅರಸ್ಕ * ಕಲ್ಲು (ಆ ಕಲ್ಮ್‌)) 
ಅರಗಳಕ (ನಾ). ಸಣ್ಣಉಂಡೆ ; ಬಿಲ್ಲೆ : ಹಸಿಯ ಕ್ಕಿಹಿಟ್ಟ ಬೆರಸಿ ವೊತ್ತಿ 
ಕುಟ್ಟ ಬಳಿಕೊಮ್ಮೆ ಗುಡಪಾಕನಿಕ್ಕಿ « » « ತೆನಿವಾಲುಗಳ ಬೆರಸಿಯುದಯ 
ದೊಳಗರಗಳಕಮಾಡಿ ತುಪ್ಪದೊಳು ಗಾರಿಕೆಯಡುವುದು (ಸೂ ಪ ಶಾ. 
೧-೨೪). [ಅರ್ಯ (ಆ ಅಕ್ಕೆ) * ಗಳಕ್ಕ] 
ಅರಗಳಿಗೆ "ಅರೆಗಳಿ[ಟಂ]ಗೆ? ನೋ. 
ಅರಗಿಣಿ "ಅರಗಿಳಿ? ನೋ. 
ಅರಗಿಲ್ವಾಳ್‌ (ನಾ). ಒಂದು ಊರಿನ ಹೆಸರು : ತುಂಗಭದ್ರೆಯ ತಟ 
ಯರಗಿಲ್ವಾಳ ನಾಗಮಗಾವುಣ್ಣನುಮರಸುವಿಟ್ಟು( ಸೌಇಇ. 21-1, ೫೮-೨; 
1022) ; ಅರಗಿಲ್ವಾಳ ಹೊಲದ ಮೇರೆಯ ಮೂಡ ಹರಳ ಕೆಯಿ (ಸೌಇಇ. 
21-11, ೧೬೫-೨೪ ; 1119). [ಅರಗಿಲ್ಕ್‌ * ಪಾಳ್‌ (ಆ ಪಾಖ್‌)] 
ಅರಗಿಸು (ಕ್ರಿ). ಜೀರ್ಣವಾಗಿಸು; ಪಚನವಾಗುವಹಾಗೆ ಮಾಡು : |20 
ಅನುಮಾನಿಸದೆ ಕೊಂಡರಗಿಸಿದನಾ ವಿಷವ ಪ್ರಹ್ಲಾದ (ಪ್ರಹ್ಲಾಚ. ೭-೯೦); 
ಇದನ್ನೆಲ್ಲಾ ಸೇವಿಸಿ ಅರಗಿಸಿ ಅಮೃತನಾಗುವೆ ನಾನು (ಅಂತರಾ. ೪೯). 
ಅರಗಿಸಿಕೊಳ್‌ - ೧, ಜೀರ್ಣವಾಗಿಸಿಕೊ: ಕಾಯಿಲೆಯವರಿಗೆ 
ಆವಿಯಲ್ಲಿ ಬೇಯಿಸಿದ ಆಹಾರ ಒಳ್ಳೆಯದು. ಯಾಕೆಂದರೆ ಅವುಗಳನ್ನು 
ಅರಗಿಸಿಕೊಳ್ಳುವುದು ಸುಲಭ (ಅಡುಸೌ. ೯೧). ೨, ಚೆನ್ನಾಗಿ ತಿಳಿದುಕೊ: |25 
ವಿಶಾಲಜಗತ್ತಿನ ಸಂಗತಿಗಳನ್ನು ಎಲ್ಲರಂತೆಯೇ ಗ್ರಹಿಸಬೇಕು. ಗಂಡಸಿ 
ನಂತೆಯೇ ಅದನ್ನು ಅರಗಿಸಿಕೊಂಡು ಕೃತಿಗಿಳಿಯಬೇಕು (ಅಸನಾ. ೧೯). 
೩. ದಕ್ಕಿಸಿಕೊಳ್ಳು: ಕದ್ದಮಾಲನ್ನು ಅವನು ಅರಗಿಸಿಕೊಳ್ಳಲಿಲ್ಲ 
(ರೂಢಿ). [ಅರಗ್ಳು + -ಇಸ್ಕು] 
ಅರಗಿಳಿ, ಅರಗಿಣಿ (ನಾ). ೧. ಗಿಳಿಗಳಲ್ಲಿ ಶ್ರೇಷ್ಠ ವಾದುದು ; ಉತ್ತಮ [30 
ವಾದ ಗಿಣಿ : ಕೋಗಿಲೆಯಕ್ಕೆಲರಕ್ಕೆ ತುಂಬಿಯಕ್ಕೆ ರಗಿಳಿಯಕ್ಕೆ ಬಂದೊಡ 
ಮೊಜಲ್ಜೆರ್ದೆಯಾಜುವರ್‌ (ಆದಿಪು. ೩-೮೬) ; ಓದಿದೊಡೆ €ನರಗಿಳಿ 
ಕಲ್ಲೋದುವ ವೋಲ್‌ ಧರ್ಮಶಾಸ್ತ್ರಮಂ (ಪಂರಾಮಾ. ೩-೭) ; ಅರೆಗಿಳಿ 
ಕರ್ದುಂಕದಿಮ್ಮಾವಿನೊಳ್ಚಣ್ಣೊ (ಪದ್ಮರಾ. ೩-೩೨). ೨, (ಪ್ರೀತಿಯ 
ವ್ಯಕ್ತಿಯನ್ನು ಕುರಿತು ಆಡುವ) ಮುದ್ದಿನ ಮಾತು: ನನ್ನ ಆರ |35 
ಗಿಳಿಯು ಮತ್ತೆ ಮಾತಾಡಹತ್ತಿತೇನು? (ಉದವೈ. ೩). ಅರಗಿಣಿ : 
೧. ತರುಣಿಯೊರ್ನಳ ತುಟ ಯ ತೊಂಡೆಯ ಪಣ್ಣೆಂದರಗಿಣಿಯೆರಗಲು 
(ಕಂನವಿ. ೫-೧೦೬) ; ಗಿಣಿಯ ಮೈಬಣ್ಣ ಈ "ಅರಗಿಣಿ? ಗೆ (ಸುವಸಂ. 
೨೬). ೨. ಓಹೋ ಅರಗಿಣಿ ಬಾಯಿಬಿಡ್ತು ! (ಕಂಕಕೂ. ೨೨). 
[ಆ ಅರಸ್ಕ್ಮ 4 ಗಿಳಿ (ಆ ಗಿಲಿ] 
ಅರಗಿಳಿನುಡಿ (ನಾ). ೧. ಅರಗಿಳಿಯ ಮಾತು. ೨. ಅರಗಿಳಿ 
ಮಾತಾಡುವಂತೆ ಆಡುವ ಮಾತು: ದುಂಬಿಗುರುಳ್‌ , . . ಅರಗಿಳಿ 
ನುಡಿ ನಳಿತೋಳು (ಶ್ರೀಪಾಲ. ೩-೨೫). [ಅರಗಿಳಿ + ನುಡ್ಕಿ] 
ಅರಗಿಳಿನಿಂಡು (ನಾ). ಅರಗಿಳಿಗಳ ಗುಂಪು: ಆರಗಿಳಿವಿಂಡು ವಾರುವದ 


೫-೨೯೯). 
A 
೦ 


5 


10 


ಮೋಹರಂ (ಕಚ್ಚಿಕಾ. ೨೦೧) ; ನಲಿವ ಕಿನ್ನರ ಮಿಥುನದಲಿ ಮಿಗೆ ಗಳಹು [45 


ನಠಗಿಳಿನಿಂಡಿನಲಿ (ತೊರರಾ. ೧-೯-೧೧). [ಅರಗಿಳಿ + ಪಿಂಡ್ಕು] 


೩೬೭ 


40 


ಅರಗೆಅಕಿ 


| ಅರಗೀಲ್‌, ಅರಗೀಲು (ನಾ). ಚಕ್ರದ ಆರೆಕಾಲು : ಕಡನಡೊಳ್‌.... 
ಅರಗೀಲ್‌ ಕಟಲ್ಲುದು (ಪಂರಾಮಾ. ೧೩-೬೯); ಮಿನುಗುವ ಕೊಂಬಿ 
ನಚ್ಚು ಕಿಜುಗೊಂಬಿನ ತಳ್ತರಗೀಲ್‌., ., ನೆಗಆಕ್ತಿಯ ತೇರ್ಗಳೆತ್ತಲುಂ 
(ಕಬ್ಬಿ ಕಾ. ೨೧೩); ತೇರಿನರಗೀಲ್‌ ಕಟಲ್ಲು ಪಟಯಿಗೆಯುಡಿದತ್ತು 
(ರಾಮಾಶ್ವ. ೯೧). ಅರಗೀಲು : ಒಂದೊಂದೂ ರಥದ ಅಣಿ, ಅರಗೀಲು, 
| ಕಡಾಣಿಯಿಂದ ಹಿಡಿದು ಮುಂಕಣಿಯವರೆಗೆ', .. ನೋಡುವನು (ಸವತಿ. 
| we). (ಅಕ್ಕ + ಕಲ್‌] 
; ಅರಗೀಲು "ಅರಗೀಲ್‌ ನೋ. 
ಅರಗು, (ಕ್ರಿ). ೧. ಜೀರ್ಣವಾಗು; ಪಚನವಾಗು ; ಕರಗು: ಬಜು 
ಬಂಗೆ ಆರಗದು (ಕೋಲಶಾಂ. ೩೭); ತೇಜದಲ್ಲಿ ತಮ ಶಮಿಸಿ ಸೋಮ 
ರಸಿಕತೆಯೊಳರಗುತಿಹುದು (ಅರಳು. ೯); ಆವೇಳೆಯಲ್ಲಿ ಊಟಮಾಡಿದಕೆ 
ಅರಗುವುದಿಲ್ಲ (ರೂಢಿ). ೨. ವಶವಾಗು : ಅವನು ನನಗೆ ಅರಗುವುದಿಲ್ಲ 
(ರೂಢಿ). ೩. ನಾಶವಾಗು; ಕ್ಷೀಣಿಸು (ಕಿ). 
(ಡೇ. ॥ ತಮಿ. ಅರತ್ತು ; ತೆಲು. ಆರುಗು, ಅಜುಗು] 
ಅರಗ್ಕು "ಅರುಗ್ಕು? ನೋ. 
ಅರಗ್ಕು (ನಾ). ಒಂದು ಜಾತಿಯ ಕ್ರಿಮಿಗಳು ಮರಗಳ ಮೇಲೆ 
ಕಟ್ಟುವ ಮೇಣ: '4ಜತು, ಯಾವಕಃ, ಲಾಕ್ಷಾ- ಈ 4 ಅರಗು” 
(ಹಲಾಯು. ೯೧-೪೦೧) ; ಅರಗು ಮೊದಲಾಗೆ ಘೃತ ಸಜ್ಜರಸಂ ಬೆಲ್ಲಂ 
ಸಣಂಬಿನೆಂಬಿವಜಂ ವಿಸ್ತರಿಸಿ (ಪಂಪಭಾ. ೩-೩); ಆರಗಿನರಸನ ಬಾಗಿ 
ಲಲಿ ದಳ್ಳುರಿಗೆ ತಡವೇ (ಕುವ್ಯಾದ್ರೋ. ೫-೪೧). "ಅವಲರಗು' ಪರಾ. 
(ದೇ ॥ ತಮಿ. ಮಲ. ಆರಕ್ಕು ; ತುಳು. ಅರಸ್‌. / ಸಂ. ಅಲಕ್ಷ, 
ಅಲಕ್ತಕ] 
ಅರಗ್ಳು “ಅರುಗ್ಯು' ನೋ. 
ಅರಗುಗಲ್ಲು (ನಾ). ಬಾಗಿಲ ಮುಂದಿನ ಮೆಟ್ಟಲು (ಕಿಸಂಗ್ಲಾ. ೮0). 
[ಅರಗ್ಕು (ಆ ಅರುಗ್ಯು) * ಕಲ್ಲು (ಆ ಕಲ್ಮ್‌)] 
ಅರಗುಗೆಸಲ್‌ (ನಾ). ಅರಗಿನ ಕೆಸರು; ಅರಗು ಕರಗಿ ಆದ 
ಕೆಸರು, ರಾಡಿ: ಕೆಂಡದಂತಿರುವ ಮಣಲನಿಡಿನರವಯವದೊಳಕಟ 
ಅಜಿಚಲಜಕಿಚಲೊಯ್ದ್ಹು ಕರಗಿದರಗುಗೆಸೆಜಸೊಳಿಡುವರಕಟಿ (ಸಾನಂಚ. 
೬-೮೪ ರ). [ಆರಗ್ಕು * ಕೆಸಜ್‌] 
lsu (ನಾ). ಅರಗಿನಿಂದ ಮಾಡಿದ ಮಸಿ; ಶಾಯಿ (9). 
[ಅರಗ್ಳು * ಮಸಿ] 
ಅರಗುರಿ "ಅಅಗುಲಿ? ನೋ. 
ಅರಗುಲಿ "ಅಅಗುಲಿ' ನೋ. ' 
ಅರಗುಲಿತನ "ಅಅಗುಲಿತನ' ನೋ. 
! ಅರಗುವರ (ನಾ). ಅರಸನ ಮಗ; ರಾಜಕುಮಾರ: ಅರಗುವರೆ 
| ಮಾದಣ್ಣನಿಗೆ ತಾಯಿಯ ಸಾನ್ನಿಧ್ಯ ತಪ್ಪಿಹೋಯಿತು (ಹಾಹುತ್ತ. ೩೨). 
(ಆ. ಅರಸ್ಕ + ಕುವರ] 
ಅರಗುಹುಣ್ಣು (ನಾ). ಒಂದು ಬಗೆಯ ಹುಣ್ಣು : ಕೆಂಪಿನ ಹರುವೆ 
ಯನೂ ಸುಟ್ಟು ಕರುಕುಮಾಡಿ ಸುಣ್ಣಮಂ ಬೆರಸಿಕೊಂಡು ಹುಣ್ಣಿನ 
ಮೇಲೆ ಬೊಟ್ಟನಿಡುವುದು ಅರಗುಹುಣ್ಣು ಮಾಣ್ಗುಂ (ವಿನೈನಿ. ೧೯೪). 
(ಅರಗು? + ಹುಣ್ಣು (ಆ ಫುಣ್‌)] 
ಅರಗೆಲಸಿ "ಅರೆಗೆಲಸಿ' ನೋ. 
| ಅರಗೆಅಕೆ (ನಾ). ಅರಸನಿಗಾಗಿ ನಿರ್ಮಿಸಿದ ಕೆರೆ; ರಾಜತಟಾಕ: ತೀವಿ 
ದರಗೆಜಕಿವೊಕ್ಕು ಕಲಿ ವಸುದೇವ ಮಿಂದೀಸಾಡಿ (ಸಾಳ್ವಭಾ. ೬-೧೦) ; 
ಆರಗೆಜಕೆಯೊಳೀ ಸಾಡುತಿರ್ದ ಅಚ್ಚರಸಿಯರೊಯೆನೆ ( ಸಾಳ್ವೈ ಭಾ. ೬-೩೮). 
[ಆ ಅರಸ್ಕ + ಕೆಜಕಿ] 


ಅರಗೇಡಿ ೩೮ ಅರಣಿಗುತ್ತಿಗ 


ಅರಗೇಡಿ (ನಾ)..ನೀತಿಗೆಟ್ಟವನು: ಹೋದರಗೇಡಿಗೆ ಹಿಂದೆಯೆ ಬಂದೆಯಾ | | ಅರಟ್ಟು (ನಾ). ಗರ್ಜನೆ (9) : ಸಿಂಗದರಟಿಂ ಕಂಡ ಮದಮಾತಂಗ 


ಮುರು ಕಂಡ ಎಮ್ಮೆಯ ಹಾಗೆ (ಚಂದ್ರನೀ. ೨೩-೯೧). ವ್ರಜದೊಲ್‌ (ಮುದೇಪು. ೩-೪೯). [ಆ ಸಂ. ರಟ್‌1?) 
[ಅರ್ಯ (ಆ ಅಜ್ಯ) * ಕೇಡಿ] ಅರಟೆ "ರಾಟಿ? ನೋ. 
ಅರಗೇಡು (ನಾ). ಅರ್ಧ ಹಾಳಾಗಿರುವುದು; ಅರ್ಧ ಕೆಟ್ಟು ಅರಟ್ಟಿ (ನಾ). ಒಂದು ರಾಜವಂಶ; ರಟ್ಟವಂಶ (2): ಸ್ವಸ್ತಿಶ್ರೀ 
ಹೋಗಿರುವುದು (ಸ್ಕಾಂಡರ್‌). [ಅರ್ಯ (ಆ ಅಕ್ಕಿ) * ಕೇಡು] 5... ಕೊಂಗಣಿ ಮಹಾರಾಜರ" ಸಿರಿಪುರುಷರ್‌ ಪೃಥುನೀ ರಾಜ್ಯಂಕೆಯೆ ಅರಟ್ಟ 


ಅರಗೊರತೆ "ಅರೆಗೊರತೆ' ನೋ. 

ಅರಗೋರು "ಅರಕೋರು' ನೋ. 

ಅರಘ ಟಕ (ನಾ). - ಅರಘಟ್ಟಿಕ : “ಆರಘಟಕ [ಪಾಠಾಂ. ಟ್ವಿ] ಸ ಅರಟ್ಟಗಂಡ - ರಟ್ಟರಾಜರನ್ನು ಗೆದ್ದವನು; ರಟ್ಟಿರಾಜರ 
ಟಕಂ ಘಟೀಯಂತ್ರಮೆನೆ ತಿರುಗಿಬಹ ರಾಟಾಳಮೆನಿಕು? (ಮ ೦ಗರಾ. | ಗಂಡ (?); ಒಂದು ಬಿರುದು: ಚಾಳುಕ್ಕಾರ್ಜುನಂ ಚಲಕೆ ಮೊದಲಿಗ 
೧೨೫-೧೯). [ಸಂ] |10; ಮರಟ್ಟಿಗಣ್ಣನ್‌ (ಎಕ. 181, ಮೈಸೂರು, ೧೨೭-೫; 900). 

ಅರಘಟ್ಟಿ (ನಾ). ಇ ಅರಘಟಕ : ಇದು ಸಮಸ್ತ ಕಮಲಭವಾಂಡಮಾಲಾ [ಆ ಇಟ್ಟ?) 
ಘಟಘಟತಾರಘಟ್ಟಘಟನಾಸ್ವತಂತ್ರ (ಜಗವಿ. ೧-೮೦ ವ). [ಸಂ.7 ಅರಟ್ಟಿತೀರ (ನಾ). ಒಂದು ಹೆಸರು (?) : ಸ್ವಸ್ತಿ ಶ್ರೀಪುರುಷ ಮಹಾ 

ಅರಘಟ್ಟಿಕೆ (ನಾ). ಬಾವಿಯಿಂದ ನೀರನ್ನು ಮೇಲಕ್ಕೆತ್ತುವ ಯಂತ್ರ ; | ಪೃಥುವೀರಾಜ್ಕಕೆಯ ಅರಟ್ಟ » ೫ ರಮ್ಮಗನ್ನಿರ್‌ ಸಿಜ್ನಂ ದೀಕ್ಷೆಬೀಳಾದು 
ರಾಟಿ; ರಾಟಣಿಗೆ : *ಉದ್ಭಾಟಕಂ, ಘಟೀಯಂತ್ರಂ, ಪಾದಾವರ್ತಃ, ಆರಟ್ಟ ತೀರರ್‌ ಕುಡಲೂರದೆ ಗೊಟ್ಟ ಮಡಿ ಒಡೆಯಂಬರಾಳ್ವಿಕೆಯ (ಎಕ. 
ಅರಘಟ್ಟಕಃ - ಈ ೪ ರಾಟಣಂ” (ಹಲಾಯು. ೧೧೩-೬೩).: [ಸಂ] |15| ೫1, ಮೈಸೂರು. ೨೫-೪; 750). [ಅರಟ್ಟ + ತೀರ] 

ಅರಘವಾಳೆ (ನಾ). ಒಂದು ಜಾತಿಯ ಮರ: ಅರಳಿ, ಅರಘವಾಳ, | | ಅರಡಾಳ "ಅರುಟಾಳ' ನೋ. 
ಕಡಬೆ . .. ಮೊದಲಾದ ವೃಕ್ಷಗಳಿಂದಲೂ (ಕೃವಾಸ. ೫೧). [1] ' ಅರಣ (ನಾ). ಮದುವೆಯಲ್ಲಿ ಕೊಡುವ ಉಡುಗೊರೆ, ಪಾರಿ 


ಗಳರಸರ್‌ ಜೊತ್ತಮ್ಮನ್‌ ಎಡತ್ತೊಜಕಿನಾಡು ಸಾಸಿರವುಂಮಾಳುತ್ತಿದು 
ವಿಟ್ಟದು (ಎಕ. 711, ಮೈ ಸೂರು. ೫೫-೪ ; 740). 


ಅರಘಳಿಗೆ "ಅರೆಗಳಿ£ಟಃ]ಗೆ? ನೋ. ತೋಷಿಕ. 
ಅರಚಣ್ಣ "ಅರಚಲ್ಲಣ? ನೋ. [4 - ತೆಲು. ಅರಣ; ತಮಿ. ಅರುಳ್‌ - ಉದಾರವಾಗಿ ಕೊಡು. 
ಅರಚನೆ (ನಾ). ಸರಿಯಾದ ರಚನೆಯಿಲ್ಲದಿರುವುದು; ಕ್ರಮವಿಲ್ಲ|20| 1 ಮರಾ. ಆಹೇರ] 


ದಿರುವುದು (8). [ಸಂ. ಅರಚನಾ] 

ಅರಚಕೆ (ನಾ). ಒಂದು ಗಿಡ (ಮೈಔಗಿ. ೫೩-೧೦೬೮). [) 

ಅರಚಲ "ಅರಚಲು? ನೋ. 

ಅರಚಲು, ಅರಚಲ (ನಾ). ಕೂಗು. ಅರಚಲ: ಗರುಡನು ಇವನ 
ಅರಚಲವನ್ನು ಕೇಳಲಾರದೆ . . . ಇಳಿದನು (ನೀತಿಚಿಂ. 1, ೧೯). 25 

[ಅರಚು (ಆ ಅಜಚು) + -ಅಲು] 

ಅರಚಲ್ಲಣ, ಅರಚಣ್ಣ (ನಾ). ಅರ್ಧಚಲ್ಲಣ; ತೊಡೆಯನ್ನು ಅರ್ಧ 
ಮಟ್ಟಿಗೆ ಮಾತ್ರ ಮುಚ್ಚುವ ಚಲ್ಲಣ; ಚಡ್ಡಿ; ಕಾಚ (1). 
ಅರೆಚಣ್ಣ (8). [ಅರ್ಯ (ಆ ಅಕ್ಕೆ) * ಚಲ್ಲಣ] 

ಅರಚಾಟು (ನಾ). ೧. ಮರೆ; ಸ್ವಲ್ಪಮಟ್ಟಿನ ರಕ್ಷಣೆ. ೨. ಅಪರಾಧ 50 
(ಸ್ಯಾಂಡರ್‌). [2] | 

ಅರಚು "ಅಆಿಚು? ನೋ. 

ಅರಜಲ (ನಾ). ಬಾವಿಯಲ್ಲಿ ಕೆಲವು ಕಾಲ ಮಾತ್ರ ನೀರನ್ನು ಊರಿ 
ಸುವ ನೆಲೆ; ಸರುವು (ಉಕ. 8). [ಅರ್ಯ (ಆ ಅಕ್ಕೆ) * ಜಲ] 


ಅರಣ್ಯ (ನಾ). ಸಗಣಿ; ಕರುವಿನ ಸಗಣಿ: “ಅರಣವೆಸರದು ನೋಡೆ 
ಕರುವಿನ ಸಗಣಮಕ್ಕುಂ * (ಶಬ್ದಮಂ. ೩೪) ; ಬೊಚ್ಚಿಲೆಳಹೋರಿಯರ 
[ಕೆ]ಣಂ ಬೆಚ್ಚರದಿಂ ತಗರಮಂತದಂ ಸಂಯೋಗಿಸಿ ಒಚ್ಚತದಿಂ ವಿಷಮ 
ಕ್ಕೊ ೦ಂದಚ್ಚರಿ ಯೆ € (ಖಮದ. ೧೬-೧೮) ; ಹೋರಿಯರ([ಕೆ]ಣಮಂ 
ಪಾಲಿಂದಾಸ್ವಾದಿಸಿ ಕುಡಿಯಲೈಲ್ಲಾ [ಭೇದದ] ನಿಷಂಗಳಾಕ್ಷಣಮಿಟ್‌ಗುಂ 
(ಖಮದ. ೧೬-೧೯). ಏರಣ ಹೋ. (1) 

ಅರಣಿ (ನಾ). ಹೂವು. "ಅರಣಿಗುತ್ತಿಗ' ಪರಾ. 

[+ ತನಿ. ಮಲ. ಅಲರಿ] 

ಅರಣ್ಯೆ (ನಾ). ೧. ಯಾಗದ ಅಗ್ನಿಯನ್ನು ಹುಟ್ಟಿಸಲು ಉಪಯೋ 
ಗಿಸುವ ಬನ್ನಿಯ ಮರದ ಕೊರಡು: “ಯಾಗಾಗ್ನಿಯ ಹೊಸೆವ ಮರ 
ದಲ್ಲಿ. ಅರಣಿಯೆನಿಸುಗು೫ (ನಾಚಿರಾ. ೧೨೭); ತಾಪಸರಂ ಬೆರ್ಚಿಸಿ 
ತೂಳ್ಗು ಬೇಟ್ಬಿರಣಿಯಂ ಕೊಂಡಾಶ್ರಮಕ್ಕಿಂತು ಬೇನಸಮಂ ಮಾಡುವು 
ದಾಯ್ತು (ಪಂಸಭಾ. ೮-೩೭). ಷಿ. ಯಾಗಾಗ್ತಿಯನ್ನು ಹುಟ್ಟಿಸಲು 
ಉಪಯೋಗಿಸುವ ಅಶ್ವತ್ಥದ ಕೊರಡು : ಆಗ ಅವನು ಆ ಅಶ್ವತ್ಥ 


ಹಗೆಗೆ ವ ರಾನಾ ನಾನಾರ ಾಸಾಸಾಸಾ/೨:ೂ ಉೂೂಐಸಾಾ 


ಅರಟಾಳ "ಅರುಟಾಳ' ನೋ. $5; ವೃಕ್ಷದ ಎರಡು ಅರಣಿಗಳನ್ನು ಮಾಡಿ... ಅವುಗಳನ್ನು ಮಥಿಸಿ ಅಗ್ನಿ 
ಅರಟಿಕೆಂಡ (ನಾ). ಬಾಳೆಯ ಗದ್ದೆ (?): ಶಂಕರಭಟ್ಟಾಹಿತಾಗ್ನಿಗಳ ಯನ್ನು ಉತ್ಪನ್ನಮಾಡಿದನು (ಭಾಮೃತ. ೨೮೧). 
ಮಕ್ಕಳು ಮಹೇಶ್ವರ ಭಟ್ಟಾ ಓತಾಗ್ನಿಗಳಿಂಗೆ ಮುಡಿತಿನಿ ಹಲಸಿನ ಗದ್ದೆ ಅರಣಿಯತನುಜ - ೧. ಅರಣಿಯಲ್ಲಿ ಹುಟ್ಟಿದವನು. ೨. ಅಗ್ನಿ. 
ಗೋರಂಟಿ ಆರಟಕಂಡ ಸಹಿತ ಗದ್ದೆ ಮೂಡೆ ೧೦ (ಎಇ. xxv, ೩. ಶುಕಮಹರ್ಷಿ: ನರಯೋಗಿ ಧರ್ಮರಹಸ್ಮಗಳ ನೀ ಬೇಗ ಹೇಳುವು 
೨೮-೩೪ ; 1256) ; ಸೂಗಾನಿಯ ಮಣಲಿಯ ಭಾರ್ಗವಗೋತ್ರದ ಕೇಶವ | ದೆನುತಲರಣಿಯ ತನುಜ ಬೆಸಗೊಂಡ (ತಿಮ್ಮಶಾಂ. ೧೦-೩೨). [ಸಂ,] 
ಭಟ್ಟೋಪಾಧ್ಯಾಯರಿಗೆ ಹೊಂನೆಯ ಮಾಲು ಅರಟಕಂಡ ಎಕ್ಕಲಗದ್ದೆ |4| ಅರಣಿಗುತ್ತಿಗೆ (ನಾ). ದೇವರ ಹೂತೋಟದಿಂದ ಬಿಡಿಸಿ ತಂದ ಹೊಸ 
ಬಟ್ಟಿ ಗದ್ದೆ ಕಾಳುವ ಗದ್ದೆ ಸಹಿತವಾಗಿ (ಎಇ. 32೮೪1, ೨೮-೪೦ ; 1256). ಹೂಗಳನ್ನು ಬಗೆ ಬಗೆಯ ಮಾಲೆಗಳಾಗಿ ಕಟ್ಟಿ ಪ್ರತಿದಿವಸವೂ 
[ಆರಟ + ಕಂಡ?. £ ತೆಲು. ಆರಟ ಎ ಬಾಳೆ] ದೇವರಿಗೆ ಸಲ್ಲಿಸುವ ಕೆಲಸದವನು: ಈ ದೇವರ ತೋಟದ ಅರಣಿ 
ಅರಟು, (ನಾ). ಒಂದು ಜಾತಿಯ ಮರ; “ದಿಂಡಲ ಮರ "(ಗಂಗಾಮ. ಗುತ್ತಿಗೆ ಬೀಚಣನು ತನ್ನ ಮಕ್ಕಳು ತಪ್ಪದೆ ದೇವರ್ಗೆ ದಿವಸವಳವಿಕ್ಳುವ 
೧೩): [ಆ ಸಂ. ಅರಟು, ಆರಡು] ಹೂವಿನ ಸರ [೧೨] (ಸೌಇಇ. ೫೪, ₹೯-೭; 1159) ; ಅರಣಿಗುತ್ತಿಗನಲ್ಲಿ 


ಅರಟ್ಕು (ನಾ). ಒಳನೋವು; (ಹಸಿವಿನ) ಕೋಟಲೆ : ಹೊಟ್ಟಿಯಲ್ಲಿ |45| ಒತ್ತಧಾರೆಯಂ ಕುಡಸಲ್ಲ (ಸೌಇಇ. 20೪, ೫೪೫-೨; 1165). 
ಏನೋ ಅರಟು (ರೂಢಿ). [2] [ಅರಣ್ಮಿ (ಆ ಅರಳ?) * ಗುತ್ತಿಗ] 


ಅರಣಿಗುತ್ತಿಗತನ 


ಅರಣಿಗುತ್ತಿಗತನ, ಅರಣಿಗುತ್ತಿಗೆತನ (ನಾ). ದೇವರಿಗೆ ದಿನಂಪ್ರತಿ | 
ಹೊಸಹೂಮಾಳೆ ಸ ಸಲ್ಲಿಸುವ ಕೆಲಸ: ಈ dds | 
ತನನಂ ಕೈಹಣಸೆಟ್ಟಿಯರ ಕೈಯ್ಯಲಾ ಕನಕಿಕಬೆಯಳಿಯ ನಾಚಿಸೆಟ್ಟ 
ಪಡೆದು ದೇವರ್ಗ್ಗೆ ನಿಚ್ಚ ವಿಕ್ಕು ವ ಹೊಸಹೂವಿನ [ಹಿರಿಯ] ಮಾಲೆಯಸರ | 
ಇಪ್ಪತ್ತನಾಲ್ಕು (ಸೌಇಇ. ಹ ೧೧೧-೪೦; 1165). ಅರಣಿಗುತ್ತಿಗೆತನ: 5 
ಈ ತೋಟದರಣಿಗುತ್ತ (ತ್ತಿ 3ಗೆತೆನವನಾ ದೇವರ ಬ್ರಹ್ಮಪುರಿಯ ಮಹಾ; 
ಜನಂಗಳ ಕಯ್ಯಲು ಹೊಟ್ಟಿಯ ಬಮ್ಮುಣ ಸ (ಜು 
೫೪೫-೩ ; 1165). [ಆರಣಿಗುತ್ತಿಗ + -ತನ] 
ಅರಣಿಗುತ್ತಿಗೆತನ "ಅರಣಿಗುತ್ತಿಗತನ' ನೋ. | 
ಅರಣಿಪುತ್ರ (ನಾ). ೧. ಶುಕಮಹರ್ಷಿ. ೨. ಬೆಂಕಿ; ಅಗ್ನಿ. 
[ಅರಣಿ * ಪುತ್ರ] 
ಅರಣಿಪೋತಕ (ನಾ). ಚಿಕ್ಕ ಅರಣಿ: “ಮಹಾರಾಜ, ಅರಣಿಯಿಲ್ಲ 
ದಿದ್ದರೆ, ಅರಣಿಪೋತಕವಿಲ್ಲದಿದ್ದರೆ... ಅಗ್ನಿ ಹುಟ್ಟುವುದೆ 9» (ಬುದ್ಧ ಪ. | 
ಮಿಲಿಂದ. ೭೪). [ಅರಣಿ * ಪೋತಕ] | 
ಅರಣಿಯತ್ನೆಕೆ (ನಾ). ಅರಣಿಯನ್ನು ಕಡೆಯುವ ಹಗ್ಗ; ಬೆಂಕಿ| 15; 
ಯನ್ನು ಹುಟ್ಟಿ ಸುವುದಕ್ಕೋಸ್ಟರ ಕಡೆಯುವ ಕೊರಡಿಗೆ ಸುತ್ತುವ 
ಹಗ್ಗ : “... ಅರಣಿಪೋತಕವಿಲ್ಲದಿದ್ದರೆ, ಅರಣಿಯತ್ನ ವಿಲ್ಲದಿದ್ದರೆ... 
ಅಗ್ನಿ ಹುಟ್ಟುವುದೆ? » (ಬುದ್ಧಪ. ಮಿಲಿಂದ. ೭೪). [ಅರಣಿ * ಯತ್ನಕ] 
ಅರಣೆ (ನಾ). ಹಾವುರಾಣಿ : ಅರಣೆ ಕಡಿದರೆ ಬರಣಿ ಮದ್ದು ಸಾಲದು 
(ಗಾದೆ); ಅರಣೆ ಮೆಟ್ಟಿದರೆ ಧರಣಿ ನಾಶ (ಗಾದೆ). "ಹಾವರಣೆ ಪರಾ. 30) 
[ದೇ. ॥ ತನಿ. ಅರಣ್ಯೆ ; ಮಲ. ಅರಣ ; ತುಳು. ಅರಣೆ] | 
ಅರಣ್ಯ (ನಾ). ಅಡವಿ; ಕಾಡು: “ಪಟುವನ್ನುತ್ತುಂ ಕವಿವರರು ಪೇಟ 
ಲಕ್ಕುಮರಣ್ಯಂ ೫ (ಕವಿಕಂ. ೫೭) ; ಪಶುಗಳು ಎಲ್ಲ ಬೆಟ್ಟದ ಮೇಲೆ 
ಮೇಯುತ ಒಳ್ಳೆ ಹುಲ್ಲು ನೀರ್ಗಳಿಂದಲಿ ಅಲ್ಲಿ ಮೆರೆದವರಣ್ಯದಿ 
(ಗೋಹಾಡು. ೨೧). [ಸಂ] 25 
: ಅರಣ್ಯಕಮಲಿನಿ (ನಾ). ೧. ಕಾಡಿನಲ್ಲಿರುವ ತಾವರೆಯ ಬಳ್ಳಿ.| | 
೨. ಸಾಡಿನಲ್ಲಿರುವ ತಾವರೆಯ ಕೊಳ: ಅರಣ ಭೂಮಿಯಂತೆ ತ 
ಕೂಪಸಂಪನ್ನೆ ಯುಂ ಆರಣ್ಯ ಕಮಲಿನಿಯಂತೆ 'ವಣತಂಗಳುರರೂಹಿ 
ತಳ (ರಾ ೪೯). ೩, ಕಾಡಿನ ತಾವರೆ. [ಅರಣ್ಯ + ಕನಲಿ]! 
ಅರಣ್ಯ ಪಂಡಿತೆ (ನಾ). ಪಾಂಡಿತ್ಯವಿರುವವನಂತೆ ನಟಸುವವನು;! 30 
ಅಲ್ಪಪಾಂಡಿತ್ಯವುಳ್ಳವನು : ಯಾವ ಬಾದರಾಯಣಸಂಬಂಧವನ್ನು | 
ಜೋಡಿಸುವನೋ ಈ ಅರಣ್ಯಪಂಡಿತ (ಹುಚ್ಚಾಟ, ೫೫). | 
| 


XV, 


10 


[ಅರಣ್ಯ + ಪಂಡಿತ] 
ಅರಣ್ಯ ಪ್ರ ಕರೆ (ನಾ). ಕಾಡುಗಳ ಗುಂಪು; ಆರಣ್ಯಗಳ ಸಮೂಹ: 
ಪರ್ಜರ್ದರಣ್ಯಪ್ರ ಕರಮಂ (ಸುಕುಮಾ. ೭-೪). [ಅರಣ್ಯ * ಪ್ರಕರ] 
ತ ರುದಿತ (ನಾ). ೧. ಕಾಡಿನಲ್ಲಿ ಅಳುವುದು, --ರೋದನ. ' 
೨. (ಆಲಂ) ಯಾರಿಗೂ ಕೇಳದ ಆಲಾಪ; ವ್ಯರ್ಥಾಲಾಪ: | | 
ಮೂರ್ಬಜಡಜನಾರಣ್ಯ ದೊಳಿಂಪೋಗಡಿಸಿದ ಕವಿಶಬ್ದ ಮದೇಗೆಯ್ದು ದ | 
ರಣ್ಯರುದಿತಮದು ಬಗೆವಾಗಳ್‌ (ಆದಿಪು. ೧-೨೩). (ಆರಣ್ಯ + ರುಡಿತ] | 
ಅರಣ್ಯ 'ಕೋದನ (ನಾ). - ಅರಣ್ಯರುದಿತ ೨ : ನನ್ನದು ಅರಣ್ಯ [4o, 
ಕೋದನವಾಗಿರುವಂತಿದೆ (ವಚಭಾ. ೩೯೭). [ಆರಣ್ಯ " ಕೋಣನ] 0 
ಅರಣ್ಯಾ ೦ತೆರ ಸ ೧. ಕಾಡಿನ ಮಧ್ಯಭಾಗ ; ನಡುಗಾಡು : ಕಂ, 
ಜಗ್‌ - ಕರಪುಷ್ಕ ರದಿಂ ಬರೆ ತೆಗೆದುವಂದರಣಾ ಂತರಡೊಳ್‌ | 


+ 

( 

( 1 

(ಜಗವಿ. ಇ ಹ್ಮ ಬೇಕೊಂದು ಕಾಡು. [ಅರಣ್ಮ * ಅಂತರ] : | 
145 

| 

1] 


135 


ಅರಣ್ಯಾಧಿಕಾರಿ (ನಾ). ಅರಣ್ಯದ ಮೇಲ್ವಿಚಾರಕ: ಅನಂತರ ಅವಳು 
ಅರಣ್ಯಾಧಿಕಾರಿ ಬಳಿ ಹೋದಳು (ಪುನರು. ೨೮೪). [ಅರಣ್ಯ * ಅಧಿಕಾರಿ] 


೩೬೯ 


ಅರೆದ 


1 


| ಅರಣ್ಯಾನಿ (ನಾ). ೧. ಡೊಡ್ಡ ಕಾಡು; ಮಹಾರಣ್ಯ : “ತರುಲತೆಗಿಡು 


ಗಳಿಡುಕುಜಿಂದ ಘನಮಾದ ವನಮರಣ್ಯಾನಿಯೆಂದೆನಿಸಿಕ್ಕು » 
೪೫-೪೯). ೨. ವನದೇವತೆ. (ಸಂ. ಅರಣ್ಮಾನಿ, ಅರಣ್ಯಾಸೀ) 
ಅರಣ್ಯಾನೀಚರ (ನಾ). ಮಹಾರಣ್ಯದಲ್ಲಿ ಸಂಚರಿಸುವವನು ; 
ಬೇಡರವನು : ಇತ್ತ ಸಹಸ್ರಾಯುಧಂಗೆ ವಜ್ರಾಯುಧಮುನೀಂದ್ರತಪಃ 
ಪ್ರಭಾವಮನರಣ್ಯಾನೀಚರರಜಕಿಫೆ (ಶಾಂತಿಪು, ೯-೨೮ ವ). 
(ಸಂ: (ಅರಣ್ಮಾನೀ * ಚರ)] 
; ಅರತ್ಯ "ಆಜ್ಮು' ನೋ. 
ಅರತ. (ಗು). ದುಃಖಿತನಾದ; ನೊಂದ; ಉತ್ಕಟ : ಉದಯಳಾಲದ 
ಲೆದ್ದು ಮುದದಿಂದಲಿ ಹರಿಯನಾಮ ಒದಗಿ ಅರತನಾಗಿ ವದನದಿ ಕೊಂಡಾಡಿ 
ವಿಧಿಪೂರ್ವಕದಿಂದ ಸ್ನಾನಾದಿ ಕರ್ಮ ಮುಗಿಸಿ (ವಿಸಾಸು. ೨-೧೮೬-೨). 
[ಆ ಸಂ. ಅರ್ತ] 
ಅರತೈ (ನಾ). ಆಸಕ್ತಿಯಿಲ್ಲದವನು,; ಪ್ರೀತಿಯಿಲ್ಲದಿರುವವನು: ಚಾರು 
ಮಾನಸ ಮಾನಸಂ ದಾನಾರತ ಶ್ರುತಕರ್ತನುಂ (ಬಸಪು. ೮-೨). [ಸಂ,) 
ಅರತಳಾಅ (ನಾ). ರಾಜರ ರಕ್ಷಣೆಗಾಗಿರುವ (ಪೋಲೀಸ್‌) ಅಧಿ 
ಕಾರಿ: ಪೊಳಲೊಳಗೆ ಅರತಳಾಆಂ ಕೊಟ್ಟು ದರ್ಕೆ ಕೊಟ್ಟು ಕಾವಂ (ಎಇ. 
೫೪, ೬೯-೨೪ ; 1050); ಆ ಸ್ಥಳದ ಆರತಳಾಣ ಸಾಯಿದೇವ ತಮ್ಮ ನಡವ 
ತಿಪ್ಪೆಸುಂಕದಲು ಮತ್ತ ಒಕಲಲು ಒಂದು ಹೆಜ ಬಿಟ್ಟ ರು.(ಎಕ. ೪11 (6), 
ಶಿಕಾರಿ. ೩೩೪-೨೫; 1100). [ಆ ಅರಸ್ಕ * ತಳಾಣ (ಆ ತಳವಾಣ)] 
ಅರತಾವು (ನಾ). (ಕಾಗದದ) ಅರ್ಧ ಹಾಳೆ (4). 
[ಅರ್ಯ (ಆ ಅರ್ಕ) + ತಾವ) 
ಅರತಿ (ನಾ). ೧. ಆಸಕ್ತಿಯಿಲ್ಲದಿರುವುದು ; ಪ್ರೀತಿಯಿಲ್ಲದಿರುನಿಕೆ ; 
ಮನಸ್ಸಿಗೆ ಬೇಡದಿರುವಿಕೆ: “ಅರತಿ- ಮೆಚ್ಚದುದು? (ತತ್ವ್ವಪ್ರ 
೩೩೩) ; ಪುರಾತನ ಕರ್ಮದೊಡನೆ ಹಾಸ್ಕರತ್ಕರತಿಶೋಕಭಯಣಜುಗುಪ್ಸಾಭಿ 
ಧಾನನವನೋ ಕಷಾಯಷಟ್ಯರ್ಮಮಂ ಘಾತಿಸಿ (ಆದಿಪು. ೧೦-೧೪ ನ). 
೨. ಸಿಟ್ಟು; ಕೋಪೋದ್ರೇಕ. ೩. ದಶಾವಸ್ಥೆ ಗಳಲ್ಲಿ ಒಂದು : ಜಲದ 
ಭುಜಗಜ ವಿಷವು ವಿರಹಿಣಿಗೆ ತಲೆಸುತ್ತ ಹೃದಯದಲಿ ಅರತಿ ಅಲಸ್ಯಗಳನು 
,.. ಮರಣವನು ತಾ ಕಡೆಗೆ ಬಿಡದೆ ತಹುದು (ಧ್ವನ್ಯಾಲೋ. ೯೧). [ಸೆಂ.] 
ಅರತೆರಣಿ (ನಾ). ಗೋಡೆಯ ಅಥವಾ ಮೇಲ್ಯಾವಣಿಯ ತುದಿ 
(ಸ್ಯಾಂಡರ್‌). [?] 
ಅರತೆಅಕೆ (ನಾ). ರಾಜನ ಪೋಷಣೆಗಾಗಿ (ಸ್ವಂತ ವೆಚ್ಚಕ್ಕಾಗಿ) 
ಕೊಡುವ ತೆರಿಗೆ: ಗನಪೂರಲೊಂದು ಹಳ್ಳಿಗೆ ಹಣವೊಂದು ಅರತೆಜಕೆ 
ಹಂದಲ ಹಣ ಪರಿಹಾರ ಗಗ (ಎಕ. 1x ; ಕೊಡಗು. ೩೩-೧೨ ; 1115). 
[ಅರಸ್ಕು (ಆ ಆರಸ್ಕ) + ತೆಜಕ್ಕಿ] 
ಅರತ್ಲಿ (ನಾ). ೧. ಮೊಳಕೈ. ೨. ಮೊಳಕೈಯಿಂದ ಕಿರುಬೆರಳಿನ 
ವಕಗಿನ ಉದ್ದ ; ಮೊಳ: “ಕಿಜುಕುಣಿಕೆಯಿಂದಳೆದ ಮೊಟನಂ ಅರತ್ನಿ 
ಯೆಂಬುದು (ಇಯು, ೮೮-೩೮೨) ; ಮೊಳಕೈಯಿಂದ ಕರಚೆಟ್ಟನ 
ಕೊನೆಯವರಿಗೆ ಅಳದ ಪ್ರಮಾಣವು ವಂದು ಆರಕ್ನಿಯೆನಿಸಿಕೊಳ್ಳುವುದು 
(ಸೌಗಂಧಿ. ೨೬೭-೬). [ಸಂ.] 
ಅರದ, (ನಾ). ರಥ; ತೇರು: ಮಾಣದೆ ಟೋದಿಸು ಬೇಗಮತ್ತಲತ್ತ 
ರೆಥ£ ದ] ಮನೆಂದು ಭೋರ್ಗರೆಯೆ ಬಂದನರಾಶಿಗೆ ಮಿಟ್ಲು ಬರ್ಪವೋಲ್‌ 
(ಪಂಷಭಾ. ೧೧-೧೨) ; ಅರದದ ಪೊಂಗಾಲಿಯ ಜೀರ್ಗರೆವಂದಮನಂತ 
ವೀರ್ಯನೇಜಕಿದ ನಿನಗಂ ಪರಿವೆನಗಮೊಡನೆ ಕೇಡಂ ತರೆ ನಿನ್ನುಮ 
ನೆನ್ನುಮಂ ಪೆಜಂ ಕಾದಪನೇ (ಶಾಂತಿಪು. ೩-೧೧೦); ಆರದಂಗಳ್‌ 
ವಿವಿಧಾಯುಧಭರಭರಿತೆಂಗಳ್‌ ( ಕೇಮಿಪು. ೧೨-೨೨೧). 
(+ ತಮಿ, ಇರದ ; ತೆಲು, ಅರದ, / ಸಂ. ರಥ] 


! ಮಂಗರಾ. 


ಅರೆದ 
ಅರೆದ (ನಾ). “ಹಲ್ಲು ಇಲ್ಲದವ; ಬೋಡ” (ಗಂಗಾಮ. ೧೪). [ಸಂ.] 
ಅರದಳ "ಅರದಾಳ ನೋ. 
ಅರದಾಪರದಾ (ನಾ). ಅರ್ಧಂಬರ್ಧ ; “ಹೆರಕಮುರಕ ” (ಜಾನಕೋ. 
na). 1) 
ಅರದಾಲಿ (ನಾ). ಹೇಳಿದ ಕೆಲಸವನ್ನು ನೆರವೇರಿಸಲು ಸಿದ್ಧ ನಾಗಿ 
ನಿಂತ ಸೇವಕ; ಆಜ್ಞಾ ವಾಹಕ: ಹರಿಸಲ್ಲಛನು ದೇವಿಯ ಹಡಗನ್ನೆ ರಿ 
ಅಲ್ಲಿದ್ದ ಅರದಾಲಿಸಿಪಾಯಿಯನ್ನು ಕುರಿತು ಹೇಳಿದನು (ದೇವೀಚ್‌. ಹ 
ಗ ಹಿಂ. ಅರದಲೀ ; ಮರಾ, ಆಡಲೀ ಎ, ಆಳು, ಸೇವಕ. ಆ ಇಂ. 
orderly] 
ಅರದಾಳೆ, ಅರದಳ (ನಾ). ಒಂದು ಜಾತಿಯ ಮರ: ಆರದಾಳ:- 
ಮೇಲಿನ (ಅರಟಾಳ) ಜಾತಿಯ ವೃಕ್ಷ(ಕಭಾಗೆ. ೩೫). ಅರದಳೆ (ಮೃಗ. 
-[?) 
ಅರದೇಗು (ನಾ). ತೇಗಿನ ಮರದಲ್ಲಿ ಒಂದು ಜಾತಿ: ಕಕ್ಕೆ ಕಮ್ಮರ 
ನರೆ(ರ]ದೇಗು ಕೆರ್ಕಡವುಮಂಬಟಿ... ಪೆರ್ಮರಗಳ ಕಾಡೊಳ್ಳೆ ತರುತ 
(ಪುಣ್ಯಾಸ್ರ. ೩-೭೪). [ಅರಸ್ಕು (ಆ ಅರಸ್ಕ) + ತೇಗ್ಕು] 
ಅರದೇಶಿ, ಅರದೇಸಿ (ನಾ). ಯಾತ್ರಿಕ; ಸಂನ್ಯಾಸಿ. "ಅರಜೀಶಿ 
ಪರದೇಶಿ” ಪರಾ. ಅರದೇಸಿ: "ಅರದೇಸಿಪರದೇಸಿ' ಪರಾ. 
[?. / ತೆಲು. ಅರದೇಸಿ ಯಾತ್ರಿಕ] 
ಅರದೇಶಿಸರದೇಶಿ, ಅರದೇಸಿಪರದೇಸಿ (ನಾ). ಭಿಕ್ಷುಕ; ಫಕೀರ; 
ಯಾತ್ರಿಕ; “ಸನ್ಯಾಸಿ ” (ಜಾನಕೋ. ೧೩). ಅರದೇಸಿಪರದೇಸಿ : 
ಆ ಬಳಿಕ ಕೆಳಗಾರಾದರೂ ಅರದೇಸಿಪರದೇಸಿಗಳಿದ್ದ ರೆ ಕರೆದು ಫಲವನ್ನು 
ಕೊಡಹೇಳಿ ತಂದೆತಾಯಿಗಳಾದ. ಗಿಣಿಗಳು ಹೇಳಿದುದರಿಂದ (ಬತ್ತೀಸ. 
೩೭). [ಅರದೇಶಿ * ಪರದೇಶಿ. ತಮಿ. ತೆಲು. ಅರದೇಶಿಪರದೇಶಿ] 
ಅರದೇಸಿ "ಅರದೇಶಿ' ನೋ. 
ಅರವೇಸಿಪರದೇಸಿ "ಅರದೇಶಿಸರದೇಶಿ? ನೋ. 
ಅರನ, ಅರ್ನ (ನಾ). (ಉಕ) - ಅರ, : ಅರನದಿಂದ ತಿಕ್ಕಿ ಚಾಕುವನ್ನು 
ಹರಿತಗೊಳಿಸಬೇಕು (ರೂಢಿ). ಅರ್ನ ; ತುದಿಯನ್ನು ಅರ್ನದಿಂದ ತಿಕ್ಕಿ 
ಮೊನೆಮಾಡುವನು (ಮುಂಬಯಿ. ೪-೧೫೪) ; ಅವರ ಮೈಯೆಲ್ಲ ಕಾದ 
ಅರ್ನದಿಂದ ಶಿಕ್ಕಿದಂತೆ (ಮುಂಬಯಿ. ೫-೭). [ಆ ಅರ್ಕ) 
ಅರನಟ್ಟು (ನಾ). ಒಂದು ಜಾತಿಯ ಮರ: ಅರನಟ್ಟು-ತೋಟಗಳಲ್ಲಿ 
ಸಾಧಾರಣವಾದದ್ದು (ಮರ) ಇದು ಮೇಲಾದ ಅಂಜೀರಿ ಬಣ್ಣ ಹುಟ್ಟಿಸು 
ತ್ತದೆ (ಕಭಾಗೆ. ೩೫). [?] 
ಅರನಡೆ (ನಾ). ಧರ್ಮದ ನಡವಳಿಕೆ: ಬಲಿದನೌದಾರ್ಯಕ್ಕೆ ಕನಲ್ವ 
ಕ್ಷಾತ್ರ ಅರನಡೆಗೆ ಆತಂಕವೊಡ್ಡುವೆಡೆಯಲ್ಲೆ ಲ್ಲ ಎಂದಿಗೂ ಮುನ್ನಡೆವ 
ಸತ್ವದುರ್ಕು (ಅಮತಂ. ೨೨). [ಅರ್ಯ (೮ ಅಜ್ಯ) * ನಡ) 
ಅರನಾಭಿದೃಷ್ಟಾಂತ (ನಾ). [ತತ್ತ್ವಶಾ] ಬಂಡಿಯ ಚಕ್ರದ ಅರೆ 
ಕಾಲುಗಳು ಗುಂಬದಲ್ಲಿ ಸೇರಿಕೊಂಡಿರುವ ದೃಷ್ಟಾಂತ : ಹೇಗೆ 
ಹಾಕೆ [ಆರೆ] ಕೋಲುಗಳು ಗುಂಬದಲ್ಲಿ ಸೇರಿಕೊಂಡಿರುತ್ತವೆಯೋ ಹಾಗೆ 
ಎಲ್ಲವೂ ಈ ಪ್ರಾಣನಲ್ಲಿ ಸೇರಿಕೊಂಡಿರುತ್ತದೆ... ಎಂದು... ಅರನಾಭಿ 
ದೃಷ್ಟಾಂತವನ್ನು ಕೊಟ್ಟಿರುವುದರಿಂದ (ಬ್ರಹ್ಮಭಾ.'೩೮೨). 
[ಅರ್ಯ * ನಾಭಿ+ ದೃಷ್ಟಾಂತ] 
ಅರನಾರಿ (ನಾ). ೧. ದೇಹದ ಒಂದು ಪಾರ್ಶ್ವದ ಚಲನಗಳು ನಿಂತು 
ಹೋಗುವುದು ; ಪಾರ್ಶ್ವವಾಯು ; ಲಕ್ವ: ಆರಸನಿಲ್ಲದ ನಾಡು 
ವರುಷವಿಲ್ಲದ ಬೆಳೆಯು ಹರುಷವಿಲ್ಲದವಳ ಮನೆವಾರ್ತೆ ಅರನಾರಿಪುರುಷ 
ನಂತಕ್ಕು (ಸರ್ವಜ್ಞ. ೧೭೧೭); ಒಬ್ಬ ಕುಷ್ಮಿಯನ್ನೂ ಅರನಾರಿಯಿಂದ 
ನರಳುತ್ತಿದ್ದ ಶತಾಧಿಸತಿಯ ಆಳನ್ನೂ ಗುಣಪಡಿಸಿ (ಗೊಲ್ಗೊಥಾ. 1೪ ಮು). 


೩೮-೭೫೪). 


೩೭೦ 


15 


25 


30 


35 


45 


ಅರಪಟ್ಟಗ 


೨. ಒಂದೇ ಮಗ್ಗುಲಲ್ಲಿರುವುದು ; ಒಂದೇ ಕಡೆಗಿರುವುದು. 
[ಅರ್ಯ (ಆ ಆರ್ಕೆ) + ನಾರಿ. / ಸಂ. ಅರ್ಧನಾಡೀ ?) 
ಅರನಾರಿಅಂಚು (ನಾ). ಬಟ್ಟಿಯ ಒಂದು ಅಂಚು ಒಂದು ಬಣ್ಣ 
ದಿಂದಲೂ ಮತ್ತೊಂದು ಅಂಚು ಬೇರೊಂದು ಬಣ್ಣದಿಂದಲೂ 
ಕೂಡಿರುವುದು (ಮುಂಬಯಿ. ಕಿ. ೩-೧೦೩). [ಅರನಾರಿ * ಅಂಚ್ಯು] 
ಅರನಿದ್ದೆ “ಅರೆನಿದ್ದೆ' ನೋ. 
ಅರನಿರಿ, (ನಾ). ಧರ್ಮದ ಕ್ರಮ; ಧರ್ಮನಿಯಮ : ಅರಿವಾಗಿ, 
ಅರುಳಾಗಿ, ಅರನಿರಿಯ ತಿರುಳಾಗಿ, ಬೆಳ್ಗೊಡೆಯ ನೆರಳಾಗಿ (ಹೊಂಗಳು. 
೩೩-೨೩). [ಅರ್ಯ (ಆ ಅಲ್ಕ) + ನಿರ್ಕಿ (ಆ ನೀಜಿ)) 
ಅರನಿರ್ಕಿ (ನಾ). (ಸೀರೆಯ) ಅರ್ಥನೆರಿಗೆ : ಅರನಿರಿ ಸೀರೆ (ರೂಢಿ). 
[ಆರ್ಯ (< ಅಕ್ಕೆ) + ನಿರ್ಕಿ (ಆ ನಿಲ್ಕ್ಕ್‌)] 
ಅರನೆಲೆ "ಅರೆನೆಲೆ' ನೋ. 
ಅರನೆಲ್ಲಿ (ನಾ). ಒಂದು ಜಾತಿಯ ನೆಲ್ಲಿಯ ಮರ; ಶ್ರೇಷ್ಠವಾದ 
ನೆಲ್ಲಿಯ ಮರ; ರಾಜನೆಲ್ಲಿ: ಎಲವ ಮುತ್ತುಗ ಹಾಲೆಯರ ನೇಜಿಲ 
ಕಡನೆ ಸೆರ್ಗೋಳಿಯಾಲವ ಬೆಳಲು ಮೊರಬ ಪೆರ್ವಿದಿರಶೋಕೆಯರನೆಲ್ಲಿ 
ಬೆಳುನೆಲ್ಲಿ (ಸಾಳ್ವಭಾ. ೫-೩) ; ಅರಳಿ ಕಡವೊಡವು ಕಂಡಸಿಯರನೆಲ್ಲಿ 
ಬಿದಿರ್ಪತಂಗಮರುಟಾಳಂ ಪಾದರಿ ಬಾಗೆ ತೇಗು (ರಾಜಶೇ. ೫-೫೮); 
ಅಂಬಟಿಯರೆ£ರ3ನೆಲ್ಲಿ ಚಳ್ಳೆ ಬಿಲ್ವದ ಮರ (ಕಂನವಿ. ೫-೮೯). 
[ಅರಸ್ಕು (ಆ ಅರಸ್ಕ) * ನೆಲ್ಲಿ] 
ಅರನೆಅರಒಡ (ನಾ). ನೇರಿಳೆಮುರದ ತೋಪು (?) : ಉದಿಚಿದೆಸೆ 
ಕೆಜಟಯಿನ್ನೀರ್ಗ್ಕೊರೆಮಟ್ಟ ಈಶಾನ ದೆಸೆ ಅರನೆಜ್‌ಿ ಒಡಂ ತಸ್ಕದಾನಸ್ಮ 
ಸಾಕ್ಷಿಣ (ಎಕ. ೫ (8), ಮುಳಬಾ. ೩೨೮-೫೩ ; 6507).  "ಅರನೇಟಃ 
ಲೊಡ್ಡು' ಎಂಬುದರ ಅಪಲಿಖಿತವಿರಬಹುದು. 
[ಅರನೆಜ್ಕಾ (ಆ ಅರನೇಆಕಿಲ್‌) + ಒಡೈ (ಆ ಒಡ್ಡು)] 
ಅರನೇಆಲ್‌ (ನಾ). ೧. ಶ್ರೇಷ್ಠವಾದ ನೇರಿಳೆ; ಜಂಬುನೇರಿಳೆ; 
ರಾಜನೇರಳೆ : ಪೆಜತೊಂದೆಡೆಯೊಳ್‌ ಸಹಕಾರ ರಸದಿಂ ತೊಯ್ದರನೇ 
ಆಲ ತಳಿರ್ಗಳಿಂ ಪೊದಯಿಸಿದ ಕುಳಿರ್ವ ಕಾವಣಂಗಳುಮಂ (ಕ್ಲಾದಂಉ. 
೨೧೪) ; ಬಾಲೆಯ ಖರ್ಜೂರದ ಕಿತ್ತೀಟಕಿಯ ಕರ್ಪುರದ ಮಾವಿನರನೇ 
ಕಿಲ (ಕಾವ್ಯಾವ. ೨೩೦); ಎಲವ ಮುತ್ತುಗ ಹಾಲೆಯರನೇಜಲ ಕಡವೆ 
(ಸಾಳ್ವಭಾ. ೫-೩). ೨. ನಾಯಿನೇರಳೆ: ಸಮನಪ್ಪಂತಿರೆ ಕೂಡಿ ಲುಂಗ 
ಮರನೇಜಲ್‌ ಬಿಲ್ವಮಾಮ್ರಂ ಕಪಿತ್ಯಮೆನಿಪ್ಪಯ್ದಆ ಪಲ್ಲವತ್ವಚಮನೆಂ 
ಟೊಂದಪ್ಪಿನಂ ಕಾಸಿ (ಲೋಕೋಪ. ೭-೧೧) ; “ನಾಯ್‌ನೇಜಕಿಲ್‌ ? 
(ಲೋಕೋಪ. ಟೀಕೆ). [ಅರಸ್ಯು (ಆ ಅರಸ್ಕ) * ನೇಜಲ್‌] 
ಅರಪಕ್ತಿ (ನಾ). ಶ್ರೇಷ್ಠವಾದ ಪಕ್ಷಿ: ರಾಕ್ಷಸನೊಡನೆ ಸಮರಕೆ ನಿಂದು 
ಖಾಡಾಖಾಡಿಯಲಿ ಕಡಿದಾಡಿ ಮೂರ್ಛೆಯಲಿ ನೊಂದೆನೀನರಪಕ್ಷಿಯೆಂ 
ಬುದನಿಂದು ತೋಡೆ (ಆನಂರಾ. ೩-೫-೨೩). 
[ಅರಸ್ಯು (ಆ ಅರಸ್ಕ) * ಪಕ್ಷಿ] 
ಅರಪಟ್ಟ (ನಾ). ರಾಜಪಟ್ಟ; ರಾಜಪದವಿ. 
ಪರಾ. (ಅರಸ್ಯು (ಆ ಅರಸ್ಸ) * ಪಟ್ಟ] 
ಅರಪಟ್ಟಂಗಟ್ಟು (ಕ್ರಿ). ರಾಜಪಟ್ಟವನ್ನು ಕಟ್ಟು: ಪುತ್ತೂರ ತೊಜು 
ಕೊಳೊಳ್ಬೆತ್ತೋಮು ಬಲಿಮಿಣ್ಣನ ಆ ಸೆಟ್ಟಿಯರಮಗನರಪಟ್ಟಣ್ಜಟ್ಟ 
(ಎಕ. ೫, ಕೋಲಾರ. ೨೩೩-೫; 815). [ಅರಪಟ್ಟ + ಕಟ್ಟು] 
ಅರಪಟ್ಟಿಗ (ನಾ). (?) : ನರಯಣನ ದಾನಗೊಟ್ಟ ಪಜಶ್ಚಿಲ ದೇವಯಾನ 
ದೇಗೂಲಕ್ಕೆ ಕೊಟ್ಟಿ ನನ್ನಿಮಕರ ಪ್ರ ಪ್ರತಿಮೆಗಳನರಸಟ್ಟ ಗ ವೊನ್ನದಿತ ಓನ(0) 
ನ್ಹಾನಂಗೊಟ್ಟ (ರ. x1-i, ೩೫-೧೦ ; 933). ಗು ಈ ಶಬ್ದವನ್ನು 
"ನರಪಟ್ಫಿಗ' ಎಂದೂ ಬಿಡಿಸಬಹುದು. [1] 


"ಅರಪಟ್ಟಂಗಟ್ಟು' 


ಅರಪಣ ೩೭೧ ಅರಮನೆ 


ಅರಪಣ (ನಾ). ಆಸ್ತಿ ಇಲ್ಲದವನು; ಏನೂ ಇಲ್ಲದವನು; ನಿರ್ಗತಿಕ: | | ಅರಬೇವು (ನಾ). ಒಂದು ಜಾತಿಯ ಬೇವಿನ ಮರ: ಹೆಬ್ಬೇವಿನ 
ಅರಸಣಕ್ಕೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಸಿಕೊಂಡ ಬೇಲು ಬಾದಲೂ ದೊರೆಯದೆ ಇದ್ದರೆ ಆರಬೇನಿನ ಬೀಜವನ್ನಾದರೂ 
(ಗಾದೆ). (ಸಂ. ?] ಹಾಕುವದು (ಕೃಷಿಪ್ರ. ೧೩೩). [ಅರಸ್ಕು (ಆ ಅರಸ್ಕ) + ಬೇವು] 

ಅರಪಿಚ್ಚಗೆ (ನಾ). ಜಾಜಿಗಿಡೆ: ಗುರುಗುಂಜಿಯೆಲೆಯೊಳಲ್ಲದೊಡರ | | ಅರಬೊಜಂಗೆ (ನಾ). ಶ್ರೇಷ್ಠನಾದ ವಿಟ; ರಾ ಜ ವಿಟ: ಬರ್ಪ 
ಪಿಚ್ಚಗೆಯರಲೊಳೆಳ್ಳುಮಂ ಬೆಲ್ಲಮುಮಂ ಬೆರಸಿ ತುಚಿದಿಟ್ಟಿದಂ ತಿನೆ| 5| ಪಾಂಗಗುರ್ವಾಗಿಕೆ ಚೆಲ್ವನಾಯ್ತರಬೊಜಂಗರ ಲೀಲೆ ಸುಕೇಂದ್ರಲೀಲೆಯಿಂ 


ವರಾಂಗಿ ಲತೆಯಂತೆ ಪುಷ್ಪವಶಿಯಾಗಿರ್ಕುಂ (ಲೋಕೋಪ. ೯-೧೭೪) ; (ಪಂಪಭಾ. ೪-೮೭). [ಅರಸ್ಕು (೮ ಅರಸ್ಕ) * ಬೊಜಂಗ] 

* ಜಾಜಿಯ ಮೊಗ್ಗೆ” (ಲೋಕೋಪ. ಟೀಕೆ). [2] | (ಅರಬ್ಬಿ, ಅರಬಿ, ಅರಬ್ಬೆ (ನಾ). ಅರಬ್ಬಿಯೆಂಬ ದೇಶ, ಭಾಷೆ, 
ಅರಪು "ಅಣಬ್ಯು' ನೋ. ಜನ: ಒರೆದು ನೋಡೀ ಲಿಪಿಯ ಒಡಲ ಬಲ್ಲವರು ಆರೆ ಪಾರಸಿಯಲ್ಲ 
ಅರಪುಕತ್ತೆ (ನಾ). ಬಹಳ ಕಾಲ ಹೊಟ್ಟಿಗಿಲ್ಲದ ಕತ್ತೆ: ಅರಪುಕತ್ತೆ ಅರಬ್ಬಿಯಲ್ಲ, ಗೀರ್ರ್ವಾಣ ತಾನಲ್ಲ ಗಿರಿಜೆಪತಿ ಬಲ್ಲ (ಶರಲೀ. ೧೫೯-೬). 

ಹೊಲಕ್ಕೆ ನುಗ್ಗಿದ ಹಾಗೆ (ಗಾದಿ). 10| ಅರಬಿ: ಅರಬಿದೇಶ (ರೂಢಿ). ಅರಬ್ಬೆ : ಹಬ್ಬಿತು ಗಗನ ಕೆಂಧೂಳು 


ಅರಪುಡಿ "ಅರವುಡಿ? ನೋ. ಭೂತಗಳಂತೆ ಗರ್ಭನಿರ್ಭೇದ ನೋಡುವರೆ (ಸೌಂದಕಾ. ೫-೧೧). 
ಅರಪುಣುಸೆ (ನಾ). ಒಂದು ಊರು : ಅರಪುಣುಸೆ ನಾಮ ಗ್ರಾಮಸ್ಯ [+ ಅರ. ಅರಬ್‌] 
(ಎಇ. ೫, ೫-೨೦; 254). [ಅರ್ಕ * ಪುಣುಸೆ (ಆ ಪುಣಿಸೆ)] ಅರಬ್ಬಿಸ್ತಾನ್‌ (ನಾ). - ಅರಬಸ್ಥಾನ: ಅರಬ್ಬಿಸ್ತಾನ್‌ ಎಂಬುವ ತುರು 
ಅರಬ (ನಾ). ಅರಬ್ಬೀದೇಶದವನು: ಅರಬರ ದೇಶದ ಮರುಭೂಮಿಯೊ |15| ಕರ ಸೀಮೆಯಲ್ಲಿ ಹುಟ್ಟುವ ತದುಕಿನ ಮಡ್ಡಿ (ಸಿದ್ಧಾಂತಿ. ೧೮೦). [?] 
ಳಾಯಾಸದಿ ತಿರುಗುವ ದಾರಿಗರ (ಭಾವಗೀ. ೯೨). [- ಅರೆ. ಅರಬ್‌] ಅರಬ್ಬೆ "ಅರಬ್ಬಿ' ನೋ. 


[ಆರಪು (ಆ ಅಆಬ್ಯು) ೬ ಕತ್ತೆ * (ಆ ಕಟಕ್ತಿ)] ಮುಸುಕಿ ಬಹ ಹಬ್ಬಿಸಿಗಳು ಪರಂಗಿಗಳು ರಬ್ಬುಜೋರುತ ಆರಬ್ಬೆ ಗಳು 
ಅರಬ್ಕ (ನಾ). ಒಂದು ಬಗೆಯ ದೊಡ್ಡ ಬಂಡಿ: ಅರಬ ಅಲ್ಲಿ ಹೋಗು| | ಅರಮ (ನಾ). ಒಂದು ರೀತಿಯ ಕಣ್ಣಿನ ರೋಗ: “ಕಣ್ಣು ಬೇನೆ” 


ವಾಗ ಎರಡು ಕಡೆಯ ಮನೆಗಳ ಮಣ್ಣುಗೋಡೆಗಳಿಗೂ ತಾಕಿ ಕೆರೆಯು (ಗಂಗಾಮ. ೧೪) ; “ಅರಮ - ಅರ್ಮ ಇ ಬೇನೆ? (ತದ್ಭಕೋ. ೭). 
ವಂತೆ ಬಹು ಇಕ್ಕಟ್ಟಾದ ಆ ಬೀದಿಗಳು (ನಗೆಹೊ. ೯) ; “ಅರಬ ಎ ಸ್ಥಳೀ [< ಸಂ. ಅರ್ಮನ್‌'] 
ಯವಾದ ಒಂದು ಬಗೆಯ ಬಂಡಿ” (ನಗೆಹೊ. ೯ ಅಡಿಬ). 20 ಅರಮಗ (ನಾ). ದೊರೆಯ ಮಗ; ರಾಜಕುಮಾರ: “ಅರಮಗ 
[4 ಪಾರ. ಅರಾಬ; ಹಿಂ. ಮರಾ. ಅರಾಬಾ. / ತೆಲು. ಆರಾಬಾಐ| | ನೆಂದರಸುಮಗಂ” (ಕಶಸಾ. ೩೩೪); “ಅರಮಗನರಸುಮಗಂ? 
(ಕವಿಕಂ. ೧೫೩) ; ಮಲಕಿಗೆನಂದರಂ ಕಾಯದೆ ಬಾಟ್ವಿರಮಗನ ಬಾಹು 


ಫಿರಂಗಿ ಬಂಡಿ] | | 
ಅರಬಕ್ತಿಸರಬತ್ತ (ಗು). (ಉಕ) ಬು ದಿ ಬ ಲಿಯದ; ಬುದ್ಧಿ. | ದಂಡಂ ನಿರರ್ಥಕಂ (ಪಂರಾಮಾ. ೧೨-೭೯) ; ಅರಮಗನಿರ್ಪನೋಲಗೆ 
ತಿಳಿಯದ : ನನ್ನ ಕೋಮಾರ ಅರಬಕ್ಷಿಸರಬಕ್ಷಿ ಒಬ್ಬರೊಂದೀನ ಮಲಿ | ಡೊಳ್‌ (ಅರ್ಥ ನೇ. ೨-೩೭); ಅರಮಗನಂ ಕೆಲ್ಲಯಿಸುತ ನೋಡುವ 
ಗೊಳ್ಳ (ಮಲ್ಲಿಗೆ. ೩೩). [2] 25 ತರುಣಿಯ ಕೇಕರರುಚಿ ಕರ್ಣಾಂತಂ ಪರಿದು ಕರಂ ವಿಭ್ರಾಜಿಸಿದುದು 
ಅರಬದ್ಧಗಿ, ಅರವಡ್ಡಗಿ (ನಾ). ಅರಮನೆಯ ಬಡಗಿ; ರಾಜಶಿಲ್ಪಿ: | (ಜಯಕಾ. ೪-೧೨). ಔ ಅರಮಕ್ಕುಳ್‌ (ಬಹುವ) : ಸೊರ್ಕಿನರಮಕ್ಕಳ 
ಅರಬದ್ದಗಿಯರವಾದ ಪುಲಿ ಮಾಡಿದಾನ್‌ (ಎಕ. ೪111, ಸೊರಬ. ೧೦-೯ ; ಮೊಕ್ಕಳ (ಗೀತಗೋ. ೧೪). 
800). ಅರವಡ್ಡಗಿ : ಅರವಡ್ಡಗಿಯರವದರ್ಪೂಲಿಯರ್ಮಾಡಿದ ಸಿಲಾ ಅರಮಗಳ್‌ - ರಾಜಕುಮಾರಿ: ಆರಮಗಳಾಲಾಪಕೆ ತಮ್ಮಯ ದನಿ 


ಕರ್ಮ (ಎಕ. ೪೫111, ಸೊರಬ. ೨೨-೧೦ ; 800). 1 | ಸರಿಯೆಂದಾಡಿದ ಪಾಪದ ಫಲದಿಂ... ಅನವರತಂ ನುಡಿವಡೆಯದೆ 
[ಅರಸ್ಕು (ಆ ಅರಸ) * ಬದ್ಮಗಿ] [30 ವಿಕಮಿರ್ದುವು (ಜಯಕಾ. ೩-೫೪). [ಅರಸ್ಯು (ಆ ಅರಸ್ಸ) * ಮಗ] 
ಅರಬಲವ (ನಾ). ಒಬ್ಬಾತನ ಹೆಸರು: ಅಹಿತಜ ಪಾರ್ತ್ವ ಅರಬಲವನ | | ಅರಮಣ್‌ (ನಾ). ಒಂದು ಬಗೆಯ ತೆರಿಗೆ: ಗಾವುಣ್ಣಗಳು ಪನ್ನಸಿಗರು 
ಅಳ್ನೊಡೆ ಚೋಟರಂ ಹಿಟ್ಟು... ಸ್ವರ್ಗ್ಗಸ್ಥನಾದಂ (ಎಕ. ೫1. ಹೊಳಲ್ಕೆ. ಆಯ್ಕ ಪದೇವನಲ್ಲಿ ಕೆಜಿಗೆ ಬಿತ್ತುವಾಟಿವ ಪಡೆದ ಅರಮಣ್ಮೊದಲಾಗಿ 

೮೫-೫ ; 977). [ಅರಸ್ಯು (ಆ ಅರಸ್ಕ) ? * ಬಲನೃ] ' ಎಲ್ಲಪ್ರಿಜುಗುಂ (ಸೌಇಇ. 320 -1; ೨೧-೭ ; ೯ನೆಯ ಶತ). 
ಅರಬಸ್ಥಾನ (ನಾ). ಅರಬ್ಬಿದೇಶ. [ಅರಬ + ಸ್ಥಾನ] [ಅರ? + ಮಣ್‌ ?] 
ಅರಬಿ "ಅರಬ್ಬಿ? ನೋ. ;35| ಅರಮಣೆ (ನಾ). ಅರಸನ ಪೀಠ; ಸಿಂಹಾಸನ: ಅರಮಣೆಯನೇಲ 
ಅರಬಿದೇಶ (ನಾ). ಎ ಅರಬಸ್ಥಾನ. [ಅರಬಿ + ದೇಶ] ತಳೆವೆನಾನ್‌ ಸ್ವಾಧಿಕಾರಮನ್‌ (ಅಂತಿಗೊ. ೧೬೦) ; ನೀನೆಲಗೆ ಚೆನ್ನಿಗಳ್‌ 
ಅರಬೀದಿ (ನಾ). ರಾಜಬೀದಿ; ರಾಜಮಾರ್ಗ: ವಾಜಿಯ ಕನಕ ಅರಮಣೆಯ ನೇರಿರ್ಪ ಸ್ಕೂಸನೋ (ಬದ್ಧ ಪ್ರ. ೩೪-೭೩೮). 

ಖಲೀನದ ಪೇರುಲಿಯೆಸೆಗಾಹುರದೆಲ್ಲೆಡೆಯರಬೀದಿಯೊಳು (ಉದ್ಭದೇ. | [ಅರಸ್ಕು (ಆ ಅರಸ್ಕ) * ಮಣೆ] 

೨೨೩೭). [ಅರಸ್ಕು (ಆ ಅರಸ್ಕ) * ಬೀದಿ] : | ಅರಮನೆ, ಅರಮ್ಮನೆ (ನಾ). ೧. ರಾಜನ ಮನೆ; ಅರಸನ ನಿವಾಸ 
ಅರಬು "ಅಅಬು' ನೋ. 140 ಸ್ಥಾನ: ಅರಮನೆ ತಾಣ (ಎಳ. ೪, ಕೊಪ್ಪ. ೩೭-೯ ; 675); ಚರಿಗೆವು 
ಅರಬುಗಾಡು (ನಾ). ಕ್ಷಾಮದ ಸೀಮೆ; ಬೆಂಗಾಡು: ಮಳೆಬೆಳೆ ಗುತ್ತೆಂ ಬರ್ಪೊರರಮನೆಯಂ ಫೊಕ್ಕಾಗಳ್‌ (ವಡ್ಡಾರಾ. ೭೮-೬) ; ಹಸನ 

ಇಲ್ಲದೆ ದೇಶವರಬುಗಾಡೆದ್ದಿತು (ಸ್ಯಾಂಡರ್‌). ವಾಡಿಯೆಂಬ ಗ್ರಾಮದಲು ಅರಮನೆಯ ಭಂಡಾರಕ್ಕೆ (ಎಕ. ೪1, ಶಿವಮೊ. 

[ಅರಬು (ಆ ಅಜಬ್ಯು) * ಕಾಡು] ೭೦-೧೯; 1409); ರಾಜಾಲಯ ಶ್ರೀ ಶಿರಸರೋರುಹವೆನಿಸಿತರಮನೆ 
ಅರಬೂತ (ನಾ). ದೊಡ್ಡ ಭೂತ ; ದೆವ್ವ: “ಅರಿಷ್ಟಮನ್ಯಾಗ ಅರಬೂ; |. ಕಾಂತಿಜಲದೊಳಗೆ (ಸಾಳ್ವಭಾ. ೨-೧೭). ಅರಮ್ಮನೆ : ೧. ವಾರಣಸಿಯ 

ತಿಟ್ಟ್ರೈಿತಿ (ಜಾನಕೋ. ೧೩). 45 .. ೬ ಕೆಡುಗೆ ಅರಮ್ಮನೆಯ ಭಟಮಾನ್‌ (ಮೈಆರಿ. ೧೯೩೩, ೫೯-೬ ; 800), 


| 
| ೨. ಕಾರ್ಯಾಲಯ ; ಕಚೇರಿ. ೩. ಸರ್ಕಾರ, 


(2. ಮರಾ. ಅರಬುಜ, ಅರಬುದ ಇ ಅಸಭ್ಯ. 1 ಸೆಂ. ಅರ್ಬುದ] 


ಅರಮನೆಕಾಅ 


ಅರಮನೆಗೊಂಡೆಯಗಂಡ - ಅರಮನೆಯ ಚಾಡಿಕೋರರನ್ನು 
ದಂಡಿಸುವವನು ; ಒಂದು ಬಿರುದು : ಸಾನತಗಸಣಿ ಅರಮನೆಗೊಂಡೆ 
ಯರ ಗಂಡೆ ತಂಮಯನ ಪೆಸರಲಿ (ಎಕ. ೪1, ತರೀಕೆ. ೩೬-೨೨; 1178). 


[< ಆರಸ್ಕ* ಮನೆ. / ತನಿ. ಆರಮನ್ಕೆ ; ಮಲ. ಅರಮನ ; ಕೊಡ. | 


ತುಳು. ಅರಮನೆ] 
ಅರಮನೆಕಾಅ (ನಾ). ಅರಮನೆಯ ಸೇವೆಯಲ್ಲಿರುವವನು : ಆಟ 
ಗಾಜಂ ಮುಂಡುಕಾಆಂ ಅರಮನೆಕಾಜಂ (ಭಾಷಾಭೂ. ೧೭೭ ಉದಾ). 
[ಅರಮನೆ * -ಕಾಅ] 
ಅರಮನೆಗಲ್‌ (ಕ್ರಿ). ಅರಮನೆಯಿಂದ ಕಲಿತುಕೊಳ್ಳು ; ಅರಮನೆ 
ಯಲ್ಲಿ ಕಲಿತುಕೊಳ್ಳು : ಅರಮನೆಗಲ್ತು ಸೂಳೆಮನೆಗಲ್ತು ಸವಣ್ಮನೆ 
ಗಲ್ಲು ಕೂಡೆಬಲ್ಲರ ಬಗೆಗಲ್ತು ವಸ್ತುಕೃತಿಯಂ ಸಲೆ ಪೇಟ್ವುದು(ಕಾವ್ಯಾವ. 
೨೦೫). [ಅರಮನೆ + ಕಲ್‌] 
ಅರಮನೆವುಗು "ಅರಮನೆವೊಗು' ನೋ. 
ಅರಮನೆವೊಗು, ಅರಮಕೆವುಗು (ಕ್ರಿ). ಅರಮನೆಯನ್ನು ಪ್ರವೇ 
ಶಿಸು; ರಾಜಗೃಹಕ್ಕೆ ಹೋಗು: ಆಡಲೇನಾತನರಮನೆವೊಗಲ್‌ ಬಸವ 
ನುಸಿರಾಡಿದುದು ಮೂಗಿನೊಳ್‌ (ಚಿಬಪು. ೬-೨೭). ಅರಮನೆವುಗು : 
ಮುರಹರ ನಿಖಿಲ ಯಾದವರ ಬೀಳ್ಕೊಟ್ಟು ತನ್ನರಮನೆವುಗಲ್‌ (ಮೋಹತ. 
[ಆರಮನೆ + ಫೊಗು] 
ಅರಮರಲು, ಅರಮರಳು (ನಾ). ಒಂದು ಗಿಡ ಮರ: ದೂರ 
ದಲ್ಲಿ ಹುಳಿಚೊಪ್ಪಿನ ಪೊದೆಗಳೂ ಬೊಮ್ಮರಲ ಮಟ್ಟುಗಳೂ ಅರಮರಲ 
ಗಿಜರುಗಳೂ ಇದ್ದುವು (ಮಲೆಮ. ೧೮೦). ಅರಮರಳು : ಪೆಟ್ಲಿಗೆಂದು 
ಒಂದಷ್ಟು ಅರಮರಳುಕಾಯನ್ನು ಕೊಯ್ದು (ಪ್ರಶ್ನೆ. ೯೮). ([?] 
ಅರಮರಳು "ಅರಮರಲು' ನೋ. 
ಅರಮರಿಕೆ (ನಾ). ೧. ಅನುಮಾನ ; ಸಂಶಯ ; ಶಂಕೆ: ಕಾವೆದೆಯೊ 
ಳರಮರಿಕೆ ತೂರಿ ಬೆಕ್ಕಿನೊಲು ಹಂಬಲದ ದಾರಿಯಡ್ಡನುಗ್ಗುತಿದೇಕೆಯೊ 
(ಗಿಳಿವಿಂ. ೬೭-೧೧೦). ೨, ಅಸಮ್ಮತಿ ; ವೈಮನಸ್ಯ : ನನಗೆ ನಿನಗೇನಾ 
ದರೂ ಅರಮರಿಕೆ ಉಂಟೋ (ಸ್ಕಾಂಡಂ್‌). ೩. ಅರ್ಧಮರೆ; ತೆರೆ. 
[ಅರಮರೆ (ಆ ಅರೆಮರೆ) + -ಇಕೆ. / ತೆಲು. ಅರಮರಿಕ - ಭೇದ, 
ಶಂಕೆ] 
ಅರಮಕೆ "ಅಕೆಮರೆ? ನೋ. 
ಅರಮರೆಮಾಡು (ಕ್ರಿ). ಅರ್ಧಮರೆಮಾಡು; ಮುಚ್ಚುಮರೆ 
ಮಾಡು : ಹರಿ ನಿನ್ನ ದಾಸರ ಚರಣಯುಗಳನವನ್ನು ನೆರೆ ನಂಬಿದಮ್ಯಾಲೆ 
ನರರೊಳು ಗಣಣೆ ಅರಮರೆಮಾಡದೆ ಎನ್ನ ಕಡಿಗೆ ಮೊಗತಿರುಹು 
(ತೀರ್ಥಮ. ೧೦೮). [ಅರಮರೆ (£ ಅರೆಮರೆ) + ಮಾಡ್ಕು) 
ಅರಮರ್ದ (ನಾ). (ಉಕ) ಅರ್ಧಂಬರ್ದ : ಕೆಲಸ ಅರಮರ್ದಮಾಡ 
ಬಾರದು (ರೂಢಿ). (ಆ ಅರ್ಧಂಬರ್ಧ] 
ಅರಮಾದಲ, ಅರಮಾದಳ (ನಾ). ರಾಜಮಾದಲಗಿಡ, ಹೆಣ್ಣು : 
* ಮಧುವಲ್ಲಿಯರೆ[ರ]ಮಾದಲಂ? (ಮಂಗರಾ. ೪೧-೩೩). ಅರಮಾದಳ 
(ಮೈಡಗಿ. ೮೯-೧೬೨೧). [ಅರಸ್ಕು (ಆ ಅರಸ್ಕ) * ಮಾದಲ] 
ರಮಾದಳ “ಅರಮಾದಲ' ನೋ. 
ಅರಮಾಯಿಷಿಪರಮಾಯಿಹಿ, ಅರಮಾಸಿಪರಮಾಸಿ (ನಾ). ಬಹಳ 
ಬೆಲೆಬಾಳುವ ಶ್ರೇಷ್ಠ ವಾದ ವಸ್ತು (ಉಕ). ಅರಮಾಸಿಪರಮಾಸಿ 
(ಕಿ). [« ಪಾರ. ಅರಮಾಯಿರ್ಷ್ಕ ಫರಮಾಯಿಷ೯?] 
ಅರಮಾವು (ನಾ). ಕಲ್ಲುಳಿ: “ಟಂಕ - ಅರಮಾವು? (ಅಕಾನಿ. ೧೧-೭). 
[?) 
ಅರಮಾಸಿಸರಮಾಸಿ "ಅರಮಾಯಿಸಿಪರಮಾಯಿಷಿ ' ನೋ. 


೧೬-೩). 


೩೭೨ 


5 


90 


40 


45 


ಅರಲಂಬ 


ಅರಮುಡಿ' (ನಾ). ಅರಸನ ಮುಡಿ; ರಾಜನ ತಲೆಕೂದಲು: ಸಿರಿ 
ಯನಿತುಮಿರ್ದೊಡಂ, ಅರಮುಡಿಗೆ ನರೆನವಿರ ಬೆಳ್ಳಿ ಗೆರೆಯೇರ್ದೊಡಂ... 
ಸಂತಾನಮಂ ಕಾಣದೆ ( ಶ್ರೀರಾಮಾ. ೭-೧೮೯). 

[ಅರಸ್ಯು (ಆ ಅರಸ) * ಮುಡ್ಮಿ] 

ಅರಮೈ (ಅ). ೧. ಕೆಲಮಟ್ಟಿಗೆ; ಸ್ವಲ್ಪಮಟ್ಟಿಗೆ; ಸ್ವಲ್ಪಮಾತ್ರ: 
ಆರಮೆಮಣಕಿ ಪತಂಗಂಗಾಗೆ ತಚ್ಛೈೈಲಶೃಂಗಂ ವಿರಹಪರನಶಾಂಗಂ ತ್ಮಕ್ತ 
ಜಾಯಾನುಷಂಗಂ (ಚಂದ್ರಪು. ೮-೫) ; ಅರಮೆ ತಿದ್ದಿದ ತಿಲಕಮೇಕನಯ 
ನಾಂಜನಂ ಕರದ ಕನ್ನಡಿ ಕಟ್ಟದೊಳ್ಳುಡಿ (ಚೆಬಪು. ೧೯-೨೪) ; ಅರಮೆ 
ಆರಲ್ಲ ಬಯಲ್ಲಾವರೆಗಳ ಪುದುವುಗಳೊಳರಮೆ ಎಳದಳಿರ ಲತಾಂತರೆ 
ದೊಳುಳಿದುಳಿದು ಕಾಡುಗುಮಿರುಳಪ್ಪಿನನುಆಸುವಿನಿಯಳಂ ಚಕ್ರಾಹ್ವಂ 
(ಕಾವ್ಯಾವ. ೪೭). ೨. ಕೆಲವೆಡೆಗಳಲ್ಲಿ; ಕೆಲವು ಸಂದರ್ಭಗಳಲ್ಲಿ : 
“ ಅರಮೆಯೆಂದು ಕೆಲವು” (ಕಶಸಾ. ೬೦೯) ; “ ಅರಮೆಯೆನಲ್‌: ಕೆಲ 
ವಹುದು ” (ಕವಿಕಂ. ೨೫೫) ; “ ಅರೆ ಅರಮೆ ಕ್ವಚಿತೃದಾಚಿದರ್ಥ ಯೋಃ। ” 
(ಭಾಷಾಭೂ. ೨೬೮) ; ಎತ್ತಾನುಮದೆಲ್ಲಿಯೂನುಮೆಂಬರ್ಥದೊಳಾಯತ್ತಂ 
ಗಳರಮೆ ಅರೆಗಳ್‌ (ಶಮದ. ೩೧೨) ; ಸುರಭಿಸುರಧೇನುವೆಂದಭಿನಿರೂಪ 
ಇಂಗೆಯ್ವರರಮೆ ಶಬ್ದಾಗಮಿಕರ್‌ (ವಸ್ತು ಕೋ. ೧೩೫-೧೦೧). ೩. ಬಹಳ 
ವಾಗಿ; “ಅತ್ಯಂತವಾಗಿ” (ಕಾದಂಉ. ೪೮೦ ಅಡಿಟ) , ಆರಾನುಂ ದೋಷ 
ಮನಧ್ಯಾರೋಪಿಸೆ ಗುಣಿಗಳರಮೆ ನೋವರ್‌ (ಕಾದಂಉ. ೪೮೦). [?] 

ಅರಮ್ಮೆ "ಆರವೆ? ನೋ. 

ಅರಮ್ಮೆ "ಅರುಮೆ? ನೋ. 

ಅರಮ್ಮನೆ "ಅರಮನೆ? ನೋ. 

ಅರರ (ನಾ). ೧. ಹೊದಿಕೆ; ಮುಸುಕು. ೨. ಬಾಗಿಲ ರೆಕ್ಕೆ; ಕದ; 
ಬಾಗಿಲು : “ಬಾಗಲು ಮುಚ್ಚಿ ತೆಗೆಯುವ ಕದದ ಹೆಸರು ೫ (ಸಿದ್ಧಾಂತಿ. 
೯೨). [Ao] 

ಅರರ್ಕ (ಅ). ದುಃಖ, ಸಂತಾಪ ಸೂಚಕವಾದ ಅವ್ಯಯ : ಕಿಆಿಯ 
ಬಜಸಿಯ ದೈವತತಿಗೆ ಆಗಮಂಗಳೊರೆದನರರ ರಸನೆಗಳವ ಕೂರ್ಪುವೆತ್ತ 
ನೇಗಿಲಲ್ಲಿಯುಳುವರರರ (ಸಾನಂಚ. ೬-೩೪ ರ). [1] _ 

ಅರರಿ (ನಾ). ಕದ; ಬಾಗಿಲು: “ಸಾಲಮೆನೆ ಕೋಟಿಯಕ್ಕು ಕವಾಟ 
ಮರರಿಯೆನೆ ಕದವಕ್ಕು ೫ (ಮಂಗರಾ. ೫೭-೪). [ಸಂ. ಅರರೀ] 

ಅರರೀಪುಟಿ (ನಾ). ಕದದ ರೆಕ್ಕೆ ; ಕವಾಟಿಪುಟ; ಬಾಗಿಲ ಹಲಗೆ : 
ಅರರೀಪುಟಮೆರಡುಂ ಜೀರ್ಗರೆದು ಮರಲ್ಲಂದಮೆಂತುಟಾಯ್ತು (ಆದಿಪು. 
೧೩-೩೭) ; ಚೆಚ್ಚರದಿಂದರರೀಪುಟಂಗಳಂ ಕೀಲಿಸಿ (ಸಂರಾಮಾ. ೪-೧೧೨). 

[ಸಂ. (ಅರರೀ + ಪುಟ) ) 

ಅರರೆ (ಅ). ಮೆಚ್ಚುಗೆ, ಆಶ್ಚರ್ಯಗಳನ್ನು ಸೂಚಿಸುವ ಅವ್ಯಯ : 
4 ಅರರೆ ಧಣು ಭಾಪು . . . ಎನೆ ಕೊಂಡಾಟದ ನುಡಿ” (ಭಾರನಿ. ೪೬); 
ಅರರೆ ಅಕಲಂಕ([ಪಾಠಾಂ. ಆಜಕಿಯಯಲಂಕ] ಚರಿತಂ ದೊರೆಯಾದುದೊ 
ಸಕಲ ಸತ್ಯಚಕ್ರೇಶ್ವರನಾ (ಗದಾಯು. ೧-೧೩) ; ಅರರೆ ಸತ್ವರಜಸ್ತಮಂ 
ಗಳೊಳೆರಡು ಗುಣವಡಗಿತು (ಕುವ್ಯಾದ್ರೋ. ೪-೫೮) ; ಅರರೆ ವಿಸ್ಮಯ 
ಮತ್ತೆ ದೊರೆಯ ಮನೆಯ ಮೇಲೆ ಸುರರು ನಿಂದಾಕಾಶದಲ್ಲಿ . .. 
ಸರಿಯುಂಟೆ ನಿನಗೆನುತಿಹರೆ (ಭರಚ. ೩-೧೧೧). ([ಸಂ. ಅರರೇ] 

ಅರರೇ (ಅ). - ಅರರೆ: ಅರರೇ ಭುರ್ಭುಗು ಭಾಪುರೇ ಭುಗುಭುಗು 
ಪ್ರಜ್ವಾಲೆ. . . ಬೇಗಾಗೆ ಸುಟ್ಟುದು ವಿರೂಪಾಕ್ಪಾಕ್ತಿ ಕಂದರ್ಪನಂ 
(ಗಿರಿಕ. ೮-೫೧). (ಸಂ.] 

ಅರಲ್‌, "ಅಲರ್ಕ್‌' ನೋ. 

ಅರಲ್ಕ್‌ "ಅಲರ್ಕ್‌' ನೋ. 

ಅರಲಂಬ "ಅಲರಂಬ' ನೋ. 


ಅರಲಂಬು ಅರವಂಟಿಗೆ 


ಅರಲಂಬು "ಅಲರಂಟಬು' ನೋ. 
ಅರಲಸರಲ, ಅರಳಸರಳ (ನಾ). ಹೂವನ್ನೇ ಬಾಣವಾಗಿ ಉಳ್ಳ 
ವನು; ಪುಷ್ಪಬಾಣ ; ಮನ್ಮಥ: ಗಟ್‌ಯೊಂದದರಲಸರಲನ ನೂ 
ಮುಮ್ಮೊನೆಯ ಬೋಳೆಯೋ ... ಎನಿಸಿ (ಸದ್ಮರಾ. ೩-೩೨). ಅರಳ 
ಸರಳೆ: ಗರಳಗೊರಳನನರಳಸರಳಂಗೆ ಮುನಿವಂತೆ (ಹಚಕಾ. ೬-೩೦). | 5 
[ಅರೆಲ್ಕ್‌ (ಆ ಅಲರ್ಟ್‌) * ಸರಲ್‌ + -ಅ್ಯ) 
ಅರಲಾನ್‌ (ಕ್ರಿ). ಹೂಬಿಡು; ಪುಷ್ಪವನ್ನು ತಳೆ: ಅರಲಾಂತು ಕಣ್ಗೊ 
ಳಿಸುತಿಹ ಬಳ್ಳಿ ವನೆಗಳಿಂ (ಶೇಷರಾ. ೮-೩೬). 
[ಅರಲ್ಫ್‌ (ಆ ಅಲರ್ಕ್‌) + ಆನ್ಸ್‌) 
ಅರಲಾಪುರ (ನಾ). ಒಂದು ಊರು : ಮುಕ್ತಿ ಹರಿಹರಪುರದ ಮಾವು 
ಕೋಡಲ್ಲಿ ಜೀಜವರಿ ಖಂ ೪೦ಕ್ಕೆ ಗಡಿ ಖಂ ೨೨೦ ಅರಲಾಪುರದ ಹುಣಿಸೆ 
ಯ ಬಯಲ್ಲಿ ಬೀಜವರಿ (ಎಕ. ೪111, ಶೀರ್ಥಹ. ೧೯-೩೨ ; 1573). 
[ಆರಲ್ಕ + ಪುರ] 
ಅರಲಿಚ "ಅಲರಿಚ' ನೋ. 
ಅರಲಿಸು “ಅಲರಿಸು' ನೋ. 


ಅರಲ್ತರ್‌ (ಕ್ರಿ). ಹೊಬಿಡು: ಮುಗುಳಂ ಪೇಣಸಿದ ಕಂಂದವಲ್ಲಿ ಗಮರೆ 
ಲ್ತಂದಾ ಕದಂಬೋದ್ಭಶಾಖೆಗಂ (ಚಂದ್ರಪು. ೬-೭೧). 
[ ಅರಲ್‌, (ಆ ಅಲರ್ಕ) * ತರ್‌] 
ಅರಲ್ಕೊಡಂಬೆ (ನಾ). ಹೂವಿನ ಗೊಂಚಲು, ಕುಚ್ಚು : ಕೊಪ್ಪಿ 
ನರಲ್ತೊ ಡಂಬೆಗೆ ಕಡಂಗುವ ತುಂಬಿಯ ಬಂಬಲೊಳ ಚೆ ೦ (ಅಪ್ರತಿ. 
೧೫-೧೨). [ಅರಲ್ಕ್‌ (ಆ ಆಲರ) + ತೊಡಂಬೆ] 
ಅರಲ್ಡಂಡೆ (ನಾ). ಹೊವಿನ ದಂಡೆ; ಪುಷ್ಪಮಾಲಿಕೆ: ಕಂದದ ಕುಂದ 
ದರಲ್ಲಂಡೆಗಳಿಂ ನಜುಗಂಪಡರಿದ , - ಸಂಪಗೆಯಿಂದುದ್ಳ ಟಿನರ್ಚಿಸಿದಂ 
(ಅಡ್ಡ ದೇ. ೬-೧೪). [ಆರಲ್ಕ್‌ (< ಅಲರ್ಕ್‌) + ದಂಡೆ] 
10; ' ಅರಲು ಜುಗಲ್‌ "ಅಲರ್ದುಜುಗಲ್‌? ನೋ. 
ಅರಲ್ಲೊಂಗಲ್‌ "ಅಲರ್ದೊಂಗಲ್‌' ನೋ. 
ಅರಲ್ಲೋಂಟ "ಅಲರ್ದೋಂಟ? ನೋ. 
ಅರಲ್ಲುನೆ (ನಾ). ಹೊವಿನ ಮೊಗ್ಗು: ಅರಲ್ನನೆ (ಕಬ್ದಾನು. ೯೫ ಪ್ರಯೋ). 
[ ಅರಲ್ಕ್‌ (ಆ ಅಲರ್‌) * ನನ್ನೆ) 
ಅರಲ್ಬೊಡೆಯ "ಅಲರ್ವೊಡೆಯ' ನೋ. 
ಅರಲ್ಮಕೆ "ಅಲರ್ಮಟಕ? ನೋ. 
ಅರಲ್ಕೊಲೆ (ನಾ). ೧. ವಿಕಾಸಗೊಳ್ಳುತ್ತಿರುವ ಮೊಲೆ. ೨. ಹೂವಿನ 
ಮೊಗ್ಗಿ ನಂತಿರುವ ಮೊಲೆ: ೧,೨, ಅರಲ್ಮೊಲೆಯು ಬರುತಿರ್ಪ 
ತರಳ್ಕೊಲೆಯು ಬಿಗಿಯಾದ ಕುರುಳ್ಕೊಲೆಯು ಜಗಿಯುತಿಹ.., ತರುಣಿ 


| 
| 
| 
i 


| 

, 

[ 

15 

ಅರಲ್ಕು "ಅಲರ್ಕ್‌' ನೋ 

ಅರಲ್ಕು "ಅಲರ್ಕ್‌' ನೋ. 

ಅರಲ್ಕು "ಅಟಲ್‌? ನೋ. 

ಅರಲ್ಕು (ನಾ). ೧. ಒಂದು ಜಾತಿಯ ಮರ: “ದಿಂಡಲ ಮರ” 

(ಗಂಗಾಮ. ೧೪). ೨. ಹೆಮ್ಮರ; ಒಂದು ಜಾತಿಯ ದೊಡ್ಡ ಮರ; |20| ಯರು (ಹಮಚ. ೭೯). [ಆರಲ್ಮ್‌ (ಆ ಅಲರ್ಮ್‌) * ಮೊಲೆ] 
ಸ್ಕೋನಾಕ ವೃಕ್ಷ. [?) ಅರಲ್ಪಕ್ಕಿ "ಅಲರ್ವಕ್ಕಿ' ನೋ. 
ಅರಲುಕುಫ್ಸೆ (ನಾ). ಒಂದು ಊರಿನ ಹೆಸರು: ಆರಲುಕುಪ್ರೆಯ| | ಅರಲ್ಪಡಿಗ "ಅಲರ್ವಡಿಗ? ನೋ. 
ಸೀಮೆಯಿಂದ ಪಡುನಲು ಕಟ್ಟಿರಿಯ ಸೀಮೆಯಿಂದ (ಎಕ. 18], ಶ್ರೀರಂಗ. ಅರಲ್ಪಸೆ "ಅಲರ್ವಸೆ' ನೋ. 

೧೧-೫೪ ; 1448). P ಈಗಿನ ಅರಳುಗುಪ್ಲೆ. ಅರಲ್ವಳೆ “ಅಲರ್ಮಟಕೆ' ನೋ. 

(ಅರಲ್ಕು (ಆ ಅಲರ್ಮ್‌) * ಕುಪ್ಪೆ] ಅರಲ್ವಳೆಗಣಕೆ (ಕ್ರಿ). ಹೂವಿನ ಮಳೆಯನ್ನು ಸುರಿಸು; ಪುಸ್ಪವೃಷ್ಟಿ 
ಅರಲುಗುಂದು (ಕ್ರಿ). ಹೂವು ಕಡಮೆಯಾಗು, --ಕಡಮೆಬೀಳು : ಮಾಡು: ತ್ರಿದಶರರಲ್ವಳೆಗಜಕಿದು ನೋಡಿದರ ಪಾಡಿದರ್‌ (ಚಿಬಪು. 
ವರಲಿಂಗ ಶಿಖಿಯೊಳೊಂದರಲುಗುಂದಲು ರಾಜ ೈನಿರದರ್ಥವಸ್ತು ವಾಹನ ೪೦-೩೨). [ಅರಲ್ವಳೆ (ಆ ಅಲರ್ಮಟಕಿ) + ಕಜಕ್ಕಿ] 
ಸಮೇತಂ (ಸಾನಂಚ. ೩-೯೮). [ಆರಲ್ಕು (ಆ. ಅಲರ್ಕ) + ಕುಂದು] ಅರಲ್ವಲಕ್‌ "ಅಲರ್ಮಟತಿ? ನೋ. 
ಅರಲುಗೆಂಡ (ನಾ). ಚೆನ್ನಾಗಿ ಅರಳಿದ ಕೆಂಡ; ನಿಗಿನಿಗಿ ಕೆಂಡ: ಅರಲ್ವಾಸು "ಅಲರ್ವಾಸು' ನೋ. 
ಮತ್ತಾ ಬೆಂದ ಕಾಯ ಮೇಲೆ ಹೊರಸಿ ತುಪ್ಪವನೆಜಕೆದು ಸಲಗೆಯಿಂದವೆ ಆರಲ್ವೊಡೆಯ "ಅಲರ್ಪೊಡೆಯ' ನೋ. 
ಚುಚ್ಚಿ ಆರಲುಗೆಂಡದೊಳು ಹಿಡಿ ಹಿಡಿದು "ಗಾರಂಮಾಡಿ (ಸೂಪ ಶಾ. ಅರಲ್ಹೋಗು (ಕ್ರಿ). ಹುರಿದು ಅರಳಾಗು ; ಬಿರಿ: ರವಿಕಾಂತೋಪಲ 
೫-೪೭). [ಅರಲ್ಕು (< ಆಲರ್‌) + ಕೆಂಡ] ವಹ್ನಿಯಿ3ಂದಡವಿಗಳ ಭಸ್ಮಾವಶೇಷಂಗಳಾದುವರಲ್ವೋದುವು ಬೆಟ್ಟುಗಳ್‌ 
ಅರಲುಣಿ "ಅಲರುಣಿ' ನೋ. | (ಪಂರಾಮಾ. ೭-೯೭) ; ಕುಂಭಸ್ಕಲಂ ತೀವಿದ ಮುಕ್ತಾಜಾಲಕಂ ಬಿಬ್ಬರನೆ 
ಅರಲೆ "ಅರಳ್ಕೆ' ನೋ. | ಬಿರಿದರಲ್ವೋಗೆ (ಸೂಕ್ತಿಸು. ೧೦-೧೦೫). 
ಅರಲೆಲೆ “ಅರಳೆಲೆ' ನೋ. (ಅರಲ್‌ (ಆ ಅಲರ್‌,) * ಪೋಗು,] 
ಅರಲೇಜಕಿ "ಅಲರೇಟಾ್‌' ನೋ. : | ಅರವೈ ಅರವು (ನಾ). ೧. ತಮಿಳು ಭಾಷೆ: ಅರವ ಅರಸು ಕನ್ನಡ 
ಅರಲೈ "ಅಲರ್ಕೆ' ನೋ. ಬಿರಸು (ಸಾಲಂಸಾ. ೧೩೧). ೨. ತಮಿಳ : ಒಂದು ದಿವಸ... ಅರವರ 
ಅರಲ್ಲುಂದಿಸು (ಕ್ರಿ). ಹೂವನ್ನು ಕಡಮೆಮಾಡು : ತದ್ಭಕ್ತಿಯನಆಸಿ ಸೀರೆ, ಇನ್ನೊಂದು ಸಮಯ ಮಲೆಯಾಳಿ ಹೆಂಗಸರ ಉಡುಪು (ಅದೂಟ. 
ಯಲೊಂದರೆಲ್ಲು ೦ದಿಸೆ ನರ ಮಾಯೆಯಿಡೆನುತ ಹೆರಿ ನಿಜಾಂಬಳ ೭೮). ಅರವು: ಕನ್ನಡ ಕಸ್ತೂರಿ ಆರವು ಅಧ್ವಾನ (ಹುಟ್ಟಿ ಹ. ೧೧೦). 
ಕಮಲಮಂ ತೆಗೆದು ಸಮರ್ಪಿಸಿ (ಪದ್ಮರಾ. ೧೧-೭೬). 140 ಅರವದೆ:ಶ - ತಮಿಳುನಾಡು; ತಮಿಳರು ವಾಸಮಾಡುವ 

[ಅರಲ್‌ (೮ ಅಲರ್ಕಾ್‌) + ಕುಂದಿಸು] ಸೀಮೆ (ಕಿ). ಅರವಭಾಷೆ - ತಮಿಳುಭಾಷೆ (ಕ). 
ಅರಲ್ಲೊಳ "ಅಲರ್ಗೊಳ? ನೋ. [ದೇ. ॥ ತಮಿ. ಅರವರ್‌, ಆರುವರ್‌ ; ತುಳು, ತೆಲು, ಅರವ) 
ಅರಲು, "ಅಲರ್ಚು' ನೋ. ಅರವ್ಯ (ನಾ). ತೊದವ ಜನಾಂಗದ ಗ್ರಾಮಪುರೋಹಿತ : “... 
ಅರಲ್ಲು (ನಾ). ವಿಕಾಸ; ಅರಳುವುದು: ಕೈರವಾಭ್ಯುದಯದರಲ್ಲು ನಮ್ಮ ಊರ ಅರವನೊಡನೆ ನಿನ್ನ ಆಪ್ಪನ ಮನೆಗೆ ಹೆಣ್ಣು ಕೇಳಲೆಂದು 

ಕಳುಹಿಸಿದೆ ? (ನಡೆದಾ. 11, 1131). [7] 
ಅರವಂಟಗೆ “ಅಲವಟ್ಟಗೆ' ನೋ. 


25 


30 


135 


»- ಪೂರ್ಣಶಶಾಂಕಮಂಡಲಂ (ಸೂಕ್ತಿಸು. ೮-೨೨೪). 45 


[ಆರಲ್ಕ್‌ (ಆ ಅಲರ್‌,) * -ಚು] 


ಅರವಗಿಕ್ತಿ ೩೭೪ 
ಅರವಗಿತ್ತಿ (ನಾ). ತಮಿಳರ ಹೆಂಗಸು (ದಕ. 8). 
ಅರವಟಗೆ "ಅಜವಟ್ಟಿಗೆ' ನೋ. 
ಅರನಟೆ (ನಾ). ಒಂದು ಬಗೆಯ ಹೈದಯರೋಗ : ರಾಜಸತ್ತಿ, | 
ಗುರುಪತ್ನಿ, ಸರಸ್ತ್ರೀಗಮನದಿಂ ಅರವಟಿಯೆಂಬ ಹೃದ್ರೋಗವನೈ ದುವನು 
(ಶುಕಸ. ೧೪೮). [2] 
ಅರವಟ್ಟ (ನಾ). ಅರ್ಥವಟ್ಟ : ಮೇಲು[ವ]ಟೈಯ ಎಲೆಯ ಹೇಣಿಂಗೆ 
ವಿ೧ ಹೇಜಾಗೆ ಕ॥ ವೊಳ್ಳಲೆ ೧೦೦ ಯಿನ್ತರವಟ್ಟದ ಹೇಜಗೆ ಕ॥ 
ಕೊಟ್ಟಿರು ಪ್ರಭುಗಳು (ಸೌಇಇ. 2೭೪, ೧೬೪-೩೫; 1220). 
[ಅರ್ಯ (ಆ ಅಕ್ಕೆ) * ವಟ್ಟ] 
ಅರವಟ್ಟಿಗೆ “ಅಅವಟ್ಟಿಗೆ' ನೋ. 
ಅರವಟ್ಟು (ನಾ). - ಅರವಟ್ಟಿಗೆ (?) : ಕಟ್ಟಸಿದ ತಟಾಕಮುವರವಟ್ಟಿಸೆ 
ಜಿತ್ತಿಸಿದ ದೇವತಾಯತನಂ ಸಾಲಿಟ್ಟಟ್ಟಾರನೆ ಪೇಳವೆ ನೆಟ್ಟನೆ ತಾವೆಯ್ದೆ 
ಮೋಟಿಗೌಂಡನ ಪೆಂಪಂ (ಎಕ. ೫11, ಚಿಕ್ಕನಾ. ೩೧-೬೮ ; 1233). ([?] 
ಅರವಡ್ಡಗಿ "ಅರಬದ್ಧಗಿ? ನೋ. 
ಅರವತ್ತು "ಅಜುವತ್ತು? ನೋ. 
ಅರವರಿಸು, ಅರಿಮರಿಸು, ಅರೆವರಿಸು(ಕ್ರಿ). ೧. ವಿಚಾರಿಸು; ವಿಚಾರ 
ಮಾಡು: ತಿರಿದುಂಬ ತಿರಿಕರಂ ನಿಷ್ಕರುಣದಿನಜಕಿಯಟ್ಟ ಪಿಡಿದು ಸುಂಕ 
ಮನಿಕ್ಕೆಂದರವರಿಸವೆ ಕಾಡುವಂ (ಧರ್ಮಾಮೃ. ೨-೨೦) ; ಅರವರಿಸದೀ 
ಸಭೆಯೊಳೆನ್ನಯ ಸಮಕ್ಷದೊಳು ಹುಸಿ ನುಡಿವರೆ (ಬಸರ. ೧-೫೮); 
ಉತ್ತುಂಗ ಹಯಮೊಂದು ಹರಿಯೆ ತಿಳಿ ಹಲ್ಲಣಿಸಿ ಬಹುದದನರವರಿಸದೇ 
ಜ್‌ ಂದು ಕನಸಿನ ಪರಿಯಲಜ್‌ಪಲು ದರ್ಭಶಯ್ಕೆಯಿನೆದ್ದನಾ ಕೃಷ್ಣ 
(ಸಾಳ್ವಭಾ- ೧೩-೫೦). ೨. ಉಪೇಕ್ಷಿಸು; ಕಡೆಗಣಿಸು: ಪಾಂಡ್ಯನಂ 
ಪರಿಹರಿಸಿ ಪಾಂಡವರನರವರಿಸಿ ಕುರುಕುಳರನತಿಗಳೆದು ಮರುಪತಿಯನಸ 
ಕೆಟಿದು (ಜಗವಿ. ೧೭-೧೧೮ ರ); ದೇವಬ್ರಾಹ್ಮಣ ಗುರು ಸದಾರಾಧ್ಮ 
ಪ್ರಸಿದ್ಧರ ಸುವ್ರತಾಂಗನೆಯ ಅರವರಿಸದಿರು (ಅಂಬಿಕಾ. ೬-೫೦). 
ಅರಿಮರಿಸು ; ೧. ಅರಿಕರಿ ಶಿರಸ್ಸಮೂಹಮನರಿಮರಿಸದೆ ಬಾಧಿಪಲ್ಲಿ 
ಕಾರ್ಮುಗಿಲೆಡೆಯೊಳ್ವಿರಿ (ಕೊಲ್ಹಾಶಾ. ೩೧-೨; ?). ಅ ರೆವರಿಸು: 
೨. ಪರಮ ಬಾಂಧವರ ಲೆಕ್ಕಿಸದೆ ಕೈವಿಡಿದವಳನರೆವರಿಸಿ ಸೂಳೆವೆಂಡಿರ 
ಸಂಗದೊಳಗಿರ್ಪ ಧರಣಿಪತಿಯಂ (ಚಿಬಪು. ೮-೧೮). 
[ಅರವರ್ಯ + -ಇಸ್ಕು] 
ಅರನಲ (ನಾ). ಒಂದು ಅಳತೆ; ಎರಡು ಸೊಲಿಗೆ(?) : ಹೊನ್ನಾವರ 
ಕುಮಟಾ ತಾಲೋಕುಗಳಲ್ಲಿ ೨ ಸೊಲಿಗೆಗೆ ೧ ಅರವಲ, ೨ ಅರವಲಕ್ಕೆ 
ಒಂದು 'ಸಿದ್ದೆ, ೨ ಸಿದ್ದೆಗೆ ಒಂದು ಸೇರು (ಕಭಾಗೆ. ೨೯೦). 
[ಆರ್ಯ (ಆ ಅಕ್ಕೆ) * ಪಲ?) | 
ಅರನಸಿರು (ನಾ). ಅರಸಿನ ಬಸಿರು; ರಾಜಗರ್ಭ : ಅರವಸಿರಿನಲಿ | 35 
ಬಂದೂ ಹೆರರ ಬಿಕೈಗೆ ನೀನು ಕೈನೀಡುವಂತಾಯ್ತೆ (ಚಂದ್ರಸ. ೭೦). 
[ಅರಸು (ಆ ಅರಸ್ಕ) * ಬಸಿರು (ಆ ಬಸಿಜ್‌್‌)) 
ಅರವಲಕಿ (ನಾ). ರಾಜವಂಶ: ಅವಳಿಂದೆ ಅರವಲ್‌ಯೊಂದು ತಲೆ 
ಯೆತ್ತುವುದು (ಬದ್ಧಪ್ರ. ೪೬-೯೯೭). [ಅರಸ್ಯು (ಆ ಅರಸ) * ಬಟ್‌] | 
ಅರವಾವು (ನಾ). ye ಸಣ್ಣ ಹಾವುಗಳನ್ನು ತಿಂದು ಜೀವಿ|4 
ಸುವ ಒಂದು ಬಗೆಯ ದೊಡ್ಡ ಹಾವು: ಆ ರಾಜಸರ್ಪಃ, ಸರ್ಪಭುಕ್‌ | 
-ಈ ೨ ಅರವಾ [ಪಾಠಾಂ. ಹಾ]ವು” ( ಹಲಾಯು. ೧೦೬-೨೧) ; “ಫಣಿಭು 
ಗ್ರಾಜಫಣಿಯೆನಲ್ಯರ [ಪಾಠಾಂ. ರೆ]ವಾವು? (ಮಂಗರಾ. ೧೧೮-೩); 
ಬಿಸಿಲೈಕಿಲ್‌ ಪಸಿವು . . . ತಿಂಬರೆ[ರ]ವಾವು ಪಾಯ್ವ ಪುಲಿಯೆಂಬೀ ಬಾಧೆ 
ಯೊಳ್‌ ಮೆಯ ೊಡ್ಡಿಸಿ (ಆದಿಪು. ನ) ; ಜವನರವಾವು ಕೊಂಡೆನೆನೆ (45 
ಕರ್ಕಡೆ ಕೊಂಡುವು ಚಕ್ರ ಮೆನೆ (ಹಂರಾಷೊ. ೧೩-೬೧) ; ಪುಲಿಗಂಜಿ | 


[ಅರವ + ಇಗಿತ್ತಿ) 


ಅರವಿಂದವನ 


ಪುತ್ತನೇಜರದೊಡಲ್ಲಿಯುಮರವಾವು ಕೊಂಡುದು ಎಂಬಂತೆ (ಜೀವಸಂ. 
೨-೩೧ ವ); ಪರೆಯುಚ್ಚಿ ದ[ರ]ವಾವೊ (ವರ್ಧಸಾಂ. ೭-೬). 
[ಅರಸ್ಕು (ಆ ಅರಸ) * ಪಾವು] 
ಅರವಿಂದ (ನಾ). ೧. ತಾವರೆ; ಕಮಲ: ನೃಪತಿ ಮಕುಟತಟಘಟತ 
ಮಣಿಗಣಕಿರಣಜಳಧಾರಾಧೌತಾವದಾತಪೂತಚರಣಾರನಿನ್ನರುಂ (ಸೌಇಇ. 
1075) ; ಸರಯೂನದ್ಮರವಿಂದಮಂದಮಕರಂದಸ್ಕಂದಿ 
(ಕಾವ್ಯಾವ. ೮೪೮) ; ಖರಕಿರಣ ತಾಪಮೆನಿತುಬ್ಬರಿಸಿದೊಡಂ ಕೂದಿಕುಂದ 
ದರವಿಂದದವೋಲ್‌ (ಪುಷ್ಪಪು. ೧೪-೨೮). ೨.[ಛಂದ] ಒಂದು ವೃತ್ತದ 
ಹೆಸರು: ಸುರಪುರಯುಗಪವನದ್ವಿತಯಾಕಾಶಾಂಬುಗಣಂಗಳ್‌ ನೆರೆದಿಕೆ 
» * ತಾನ್‌ ಅರವಿಂದಂ (ಛಂದೋಂಬು. ೨-೧೨೦). ([ಸಂ.] 
ಅರವಿಂದಗಂಧಿ (ನಾ). ತಾವರೆ ಹೂವಿನ ವಾಸನೆಯುಳ್ಳ ಹೆಂಗಸು; 
ಪದ್ಮಿನೀ ಜಾತಿಯ ಹೆಂಗಸು; ಪದ್ಮಗಂಧಿ: ಅರವಿಂದಗಂಧಿಯ ದಾಸಿ 
ತಾನೆಯಿತಂದು (ಬಸಫು. ೪೧-೨೪). 
[ಸಂ. (ಅರವಿಂದ + ಗಂಧ + -)] 
ಅರವಿಂದಗರ್ಭ (ನಾ). (ವಿಷ್ಣುವಿನ ನಾಭಿ) ಕಮಲದಲ್ಲಿ ಹುಟ್ಟಿ 
ದವನು; ಬ್ರಹ್ಮ: ಅರವಿಂದಗರ್ಭನ ಮಸ್ತಕವನುದ್ಧಂಡಚಾಪದಲಿ 
ಸಂದಿಸಿದ ಸರಳಿಂ ಪರಿಯಲೆಸಬಂದ ಶಬರೇಶ್ವರನೊ (ಬಸಪು. ೪೪-೩). 
[ಅರವಿಂದ * ಗರ್ಭ] 
ಅರವಿಂದಗೋನಮಿತ (ನಾ). ಕಮಲನೇತ್ರನಾದ ವಿಷ್ಣುವಿನಿಂದ 
ನಮಿಸ ಲ್ಪ ಟ್ಟ ವನು: ಅರವಿಂದಹಿತನೇತ್ರ ಅರವಿಂದಗೋನಮಿತ, 
ಅರವಿಂದಸುತಜಿತಾನಂದಯುತ (ಪ್ರೌಢರಾ. ೯-೫೮). 
[ಅರವಿಂದ * ಗೋ + - ನಮಿತ] 
ಅರವಿಂದನಾಭ (ನಾ). ಹೊಕ್ಕುಳಲ್ಲಿ ತಾವರೆಯುಳ್ಳವನು ; ಪದ್ಮ 
ನಾಭ; ವಿಷ್ಣು: ಅರವಿಂದನಾಭನು ಬಂದನಾ ಧೃತರಾಷ್ಟ್ರನರಮನೆಗೆ 
(ಕುವ್ಯಾಉ. ೭-೩೦). [ಸಂ. (ಅರವಿಂದ + ನಾಭಿ * -)] 
ಅರವಿಂದನೇತ್ರ (ನಾ). ಕಮಲದಂತೆ ಕಣ್ಣುಳ್ಳವನು ; ವಿಷ್ಣು. 
(ಅರವಿಂದ + ನೇತ್ರ] 
ಅರವಿಂದನೇತ್ರೆ (ನಾ). ಕಮಲದಂತೆ ಕಣ್ಣುಳ್ಳವಳು. 
[ಸೆಂ. ಅರವಿಂದನೇತ್ರಾ) 
ಅರವಿಂದಪ್ರಿಯ (ನಾ). ಕಮಲಕ್ಕೆ ಪ್ರೀತಿಪಾತ್ರನಾದವನು ; 
ಬರ : ಅರವಿಂದಪ್ರಿಯನಿಂದೆ ಕೆಚ್ಚು (ಜಾತತಿ. ೫-೧೧). 
[ಅರವಿಂದ * ಪ್ರಿಯ] 
ಅರವಿಂದಬಂಧು (ನಾ). - ಅರವಿಂದಪ್ರಿಯ: “ಅರವಿಂದಬಂಧು 
ಬ್ರಧ್ನಂ ಹಂಸನಂಶು ತಿಗ್ಮಾಂಶು ಮಾರ್ತಾಂಡನಕ್ಕುಂ» (ಮಂಗರಾ. 
೧೦-೧).  [ಆರನಿಂದ * ಬಂಧು] 
ಅರವಿಂದಭವ (ನಾ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ: “ನುಡಿ 
ವೆಣ್ಣು ಸರಸತಿಯು ಸಾರದೆಯೆಂಬವರನಿಂದಭವನರಸಿಗಕ್ಕು” (ಶಬ್ದಮಂ. 
೯). [ಅರವಿಂದ * ಭವ] 
ಅರವಿಂದಮಿತ್ರ (ನಾ). - ಅರವಿಂದಪ್ರಿಯ: ನಡೆಗೊಂಡನುದಯ 
ದರವಿಂದಮಿತ್ರನ ತೆಜದಿ ರತ್ನಭೂಷಣದ ಕಾಂತಿಗಳೆಸೆಯಲು (ಹಚಳಾ. 
೪-೧). [ಅರವಿಂದ + ಮಿತ್ರ) 
ಅರವಿಂದಮುಖಿ (ನಾ). ತಾವರೆಯಂತೆ ಮುಖವುಳ್ಳವಳು : ಅರವಿಂದ 
ಮುಖಿ ಕೇಳ್‌: (ಬಸಪು. ೨-೨). [ಸಂ. ಅರವಿಂದಮುಖೀ] 
ಅರವಿಂದವನ (ನಾ). ತಾವರೆಯ ಸಮೂಹ; ಕಮಲನನ : ವಿಸಿ 
ಮಾಳಿತಕುಮುದವನಂ ಜನಿತೋನ್ಮೀಲಾರನಿಂದವನಲಕ್ಷ್ಮೀಶಂ ದಿನಕರ 
ನುದಯಂಗೆಯ್ದಂ (ಕವಿರಾ. ೨-೬೨). [ಅರವಿಂದ + ವನ] 


200, ೪೬-೨೬ ; 


ಅರವಿಂದಸಖ 


ಅರನಿಂದಸಖ (ನಾ). - ಅರವಿಂದಪ್ರಿಯ : ಮಂಜೀಹರ ಭಯದಿಂದರ 
ವಿಂದಸಖಂ ನಿಜಮಯೂಖಮಂ ಪಸರಿಸನೇ (ರಾಜಶೇ. ೧-೩೧). 
[ಅರವಿಂದ * ಸಖ] . 
ಅರವಿಂದಸಖಸುತೆ (ನಾ). ಸೂರ್ಯನ ಮಗಳು; ಯುಮುನಾ 
ನದಿ : ಅರವಿಂದಸಖಸುತೆ ತೆಗೆದುಬಿಟ್ಟಳು ಯದುವರಗೆ ಪಥವ (ನಿಭಾಗ. 
[ಅರವಿಂದಸಖ + ಸುತೆ] 
ಅರವಿಂದಾಕರ (ನಾ). ತಾವರೆಯ ನೆಲೆ; ಕೊಳೆ; ಸರೋವರ : ಅರ 
ವಿಂದಾಕರಸಾಂದ್ರ ಪದ್ಮ ವನಮಧ್ಯೋದ್ಲೇಶದೊಳ್‌ (ಕಾದಂಪೂ. ೭೬೩). 
[ಅರವಿಂದ + ಅಕರ] 
ಅರವಿಂದಾಕ್ಸ (ನಾ). ಕಮಲನೇತ್ರ ; ವಿಷ್ಣು ; ಕೃಷ್ಣ: “ಅರವಿಂದಾಕ್ಷ 
ಬಿಡೌಜ ಮುಕ್ತಿಪದವೀ ವೈಕುಂಠನಾಮಾಂಕಿತಂ” (ನಾನಾರ. ೫೮). 
[ಸಂ. (ಅರವಿಂದ + ಅಕ್ಷಿ -)] 
ಅರವಿಂದಾಸ್ಯೆ (ನಾ).:- ಅರವಿಂದಮುಖಿ : ಅರವಿಂದಾಸ್ಕೆಯ ನೊಸಲ 
ಸಮಾನಂ (ಸುಕುಮಾ. ೫-೫೧). [ಸಂ. (ಅರವಿಂದ + ಆಸ್ಕ * -)]] 
ಅರವಿಂದಿನಿ (ನಾ). ತಾವರೆಯ ಬಳ್ಳಿ : ಬಂದ ಬಸಂತಂಗಂದರವಿಂದಿನಿ 
ಸೇಸಿಕ್ಕಲೆಂದು ನೆಗಪಿದ ಹಸ್ತಕ್ಕೇಂ ದೊರೆವಂದುವೊ ... ಕೋಕನ 
ದಂಗಳ್‌ (ಚಂದ್ರಪು. ೭-೫೯). ಸೆಂ. ಅರವಿಂದಿನೀ] 
ಅರನಿನರ (ನಾ). ರಥದ ಚಕ್ರಗಳ ಆರೆಕಾಲುಗಳ ಮಧ್ಯದ ಜಾಗ 
ರಂಧ್ರ: ಅರನಿವರಂಗಳೊಳ್‌ ನುಸುಳ್ವ ಚಾತಕ ಸಂಕುಲದಿಂ ... 
ಭವದ್ರಥಮಿಲ್ಲಿ ಸೂಚಿಕುಂ (ಶಾಕುಂತ. ೧೦೧-೧೨೦). [ಅರ್ಯ + ವಿವರ] 


ಅರನೀಸ "ಅರೆವೀಸ' ನೋ. 
| 


5 


೧೦-೪-೧೬). 


20 


ಅರವು "ಅರವ್ನ? ನೋ. 

ಅರವುಡಿ, ಅರಪುಡಿ, ಅರಹುಡಿ (ನಾ). ಉಕ್ಕಿನ ಅರದಿಂದ ಉಜ್ಜಿ 
ದಾಗ ಉದುರುವ ಪುಡಿ : ಬೆಳ್ಳಿ ಯರವುಡಿಯಂತಿರೆಸೆವ ಸೊಜ್ಜಿಗೆಗುಟ್ಟ 
ಬಳ್ಳಿಯಲಿ ತಿಜಿ ಸೇವಗೆಯ ರಾಸಿಗಳ ಮಾಡಿ (ಸಿದ್ಧರಾ. ೮-೫೧). 
ಅರಪುಡಿ : ಕಬ್ಬಿಣದ ಅರಪುಡಿ (ರೂಢಿ). ಅರಹುಡಿ: ಗೋಮೂತ್ರದಲ್ಲಿ 
ಕಬ್ಬಿಣದ ಅರಹುಡಿ ಏಳುರಾತ್ರಿ ನೆನೆಯಿಕ್ಕಿ ತೆಗೆದುಕೊಂಡು ಒಣಗಿಸಿ 
ಚೂರ್ಣವಂ ಮಾಡಿ ಎರಡುವರಹ ತೂಕವ ಹಾಲಿಂದ ಕೊಡಿಸಲು ಪಾಂಡು 


[ಅರ * ಪುಡಿ] 


25 


ರೋಗ ಪರಿಹರ (ವೈದ್ಯಸಾ. 1, ೩೩೭ ಟೀಕೆ). 

ಅರವುಮರವು "ಅಅಜಿವುಮಅವು' ನೋ. 

ಅರವುರನೆ (ಅ). ಬೇಗನೆ (9): ಪರಿಜನಮನಿತುಂ ತುರಿಪಡೆ ಪರಿತಂ 
ದಿನ್ನೇವೆನೆಂದು ಕಫಪ್ಪುರದ ರಜಂಬೊರೆದ ಕರಕಾಂಬುವಂ ತಳಿದರವುರ 
ನೆಟ್ಟಆಕಿಸೆ ಮೂರ್ಚ್ಸೈ ತಿಳಿದು ಕುಮಾರಂ (ಆದಿಪು. ೪-೧೭). [2] 

ಅರನೆಣ್‌ (ನಾ). ಅರಸಿ; ರಾಜಪ್ರ್ರೀ. ಔ ಅರನೆಂಡಿರ್‌ (ಬಹುವ): 
ಜಾಣ್ಣಿಂಬಾದರವೆಂಡಿರಿಂ (ಕಬ್ಬಿಕಾ. ೩೫); ತನ್ನ ಭಾವದ ನಲ್ಮೆಯೊಲ್ಮೆಯ |35 
ನುಡಿಯೊಳರವೆಂಡಿರ ಪೆರ್ಮೆಯ ಸೊರ್ಕಿನ ಕೊರ್ವಿನ ಬಿಂಕಮುಂಟೀ | 
(ರಾಮಾಶ್ವ. ೪೫-೨೮). [ಅರಸ್ಕು (ಆ ಆರಸ್ಸ) * ಪೆಣ್‌] 

ಅರವೆಅಕಿ "ಅರೆವೆಆ3? ನೋ. 

ಅರವೊಅಸು, ಅರಹೊಜಸು (ನಾ). ಪಾರಿವಾಳಗಳಲ್ಲಿ ಒಂದು 
ಜಾತಿ; ರಾಜಕಪೋತ : ಮಾನಿಸರ ನುಡಿವ ತೆಜದಿಂ ಶ್ಯೀನನುಮರವೊ | 4 
ಅಸ ಸು3ಮಿಂತು ಗಟಪಿದಪುದು (ಶಾಂತಿಪು. ೯-೯೧) ; ಅರವೊಆಸಿನ 
ಬಣ್ಣದೆ ಡಾವರಮಂ ಬಿಳಿದಾಗೆ ನಾಡು ಕಿಡುಗುಂ (ಅ ಟ್ಟ ಮ. ೫-೮) ;: 
ನವಿಲಜ£ರ]ವೊಆಸಿನ ಕುಕ್ಕುಟಿದ ವಿಷ್ಠೆಯಂ ಭರಡೊಳೇಜಕಿ ಪೂಸ 
ಲೊಡಂ . . . ಇಅಕಿಗುಮುಗ್ರವೃಶ್ಚಿಕದ ವಿಷಂ (ಖಮದ. ೧೧-೩೮). ! 
ಆರಹೊಜಸು : ಆರೇರ] ಹೊಜಸು ಟಟ್ಟವನು ಮಚಿಗನು ಗರುಡ 
ಕೊಣಕನು (ಸಾಳ್ವಭಾ. ೫-೨೩). [ಅರಸ್ಕು (ಆ ಅರಸ್ಕ) * ಪೊಣಸು) 


30 


45 


೩೭೫ 


ಅರಸಂಕ 


ಅರಶ "ಅರಸ್ಥ' ನೋ. 
ಅರಸ್ಕ, ಅರಶ, ಅರಸ್ಕು, ಆರಾಸ (ನಾ). ೧. ರಾಜ; ದೊರೆ; ಆಳು 
ವವನು; ಒಡೆಯ : ಶ್ರೀಚನ್ಹಿಯಮ್ಮರಸರ್‌ (ಎಕ. ೫1 ಚಿತ್ರದು. 
೨೪-೧; 500); ಪರದರ್ಗಾ ಪಾವರ್ಗ್ಗಾಯ್ತರಸರ್ಗ್ಗಾ ಕುಡಿಯರಪ್ಪ ನಾಲ್ವ 
ರ್ಗ್ಗಾಗಳ್‌ (ಕವಿರಾ. ೧-೬೫) ; ಶ್ರೀವನಿತೆಯರಸನೆ (ಕುವ್ಯಾಆ. ೧-೧). 
೨. ಹಿರಿಯ ; ಶ್ರೇಷ್ಠ : ಲೆಕ್ಕಿಗರರಸನೊಗೆದನೆಸೆವಾಂಡಯ್ಯಂ (ಕಬ್ಬಿಕಾ. 
೧೧). ಅರೆಶ: ೧. ಸಾಸಿರ್ವರು ಅರಶರಾ ಶ್ರೀಕರಣಮುಂ ಇಟ್ಟುಕೊಟ್ಟ 
ಮಣನ್ನ್ನಿ (ಮೈಆರಿ. ೧೯೨೯, ೩೮-೬; 700). ಅರಸ್ಕು : ೧. ಅರಸು 
ಕುಮಾರನಂ (ಕವಿರಾ. ೧-೫೯); ಆಳರಸೆಂಬುದೊಂದು ದಂದುಗಂ (ಆದಿಪು. 
೨. ಅರಸುಗಳ ಜಾತಿ; ಕ್ಷತ್ರಿಯ: ಅರಸುಗಳಿಗಿದು 
ವೀರ ದ್ವಿಜರಿಗೆ ಪರಮವೇದದ ಸಾರ (ಕುವ್ಯಾಆ. ೧-೧೭). ಆರಾಸ್ಕ : 
೧. ಇದಕ್ಕೆ ಸಾಕ್ಷಿ ಆಮಚ್ಚರ್‌ ತೆಲಮ್ಚಯರ್‌ ಕೆರಾಸರ್‌ ರಗ್ಗ ೫ ಸರ್‌ 
(ಎಕ. 1೪, ಗುಂಡ್ಲುಪೇ. ೮೬-೬; 750); ಬನವಾಸಿಮಣ್ಣಲಮಾನಾ 
ಸಮುದ್ರಾನ್ತ ರಾಜಾದಿತ್ಕರಾಸರ್‌ ಅಳೆ... ಆ ಕಾಕರಾಸರುಮೆಟ್ದು 
ಪೆರ್ಗುಂಜಿಯ ಕೋಟಿಯಾನ್‌ ರೋಹಿಸಿಬಿಟ್ಟು (ಎಕ. ೪121, ಸೊರಬ. 
೧೦-೨೪ ; 800). 
ಅರಸರ ಕರಗಸ- ಇದಿರುಬೀಳುವ ರಾಜರಿಗೆ ಗರಗಸದಂಥವನು; 
ಒಂದು ಬಿರುದು: ಸ್ವಸ್ತಿಶ್ರೀಮನ್ಮಹಾಮಂಡಳೇಶ್ವರ ಅರಸರಕರಗಸ 
ಬಿರುದರ್ಕಂಕುಸ (ಎಕ. ೪11, ಸಾಗರ. ೧೨-೧; ?). ಅರಸರ ಕಾಣಿಕೆ - 
" ಒಂದು ತೆರಿಗೆ: ಪರಿಕಿಸದೀ ಧರ್ಮದೊಳರಸರ ಕಾಣಿಕೆ... ಕೊಂಡವಂ 
ಚಣ್ಣಾಳಂ (ಎಇ. 2೧೧೪0, ೧೫-೫೯ ; 1114). ಅರಸುಗಂಡ - ಅರಸ 
ರೆಂದು ಹೇಳಿಕೊಳ್ಳುವವರಿಗೆ ಗಂಡ; ಒಂದು ಬಿರುದು : ವೈರಿ 
ಮಂಡಳಿಕ ಸಂಗ್ರಾಮರಾಮಂ ಆರಸುಗಂಡ ರಾಮನ ಬೆಂಕೊಂಡಗಂಡ 
(ಎಕ. 201%, ಗುಂಡ್ಲು ಪೇ. ೧೩೧-೫ ; 1310). 
(ದೇ. ॥ ತಮಿ. ಅರಶನ್‌, ಅರೈಶನ್‌, ಆರೈಯನ್‌; ಮಲ, ಆರಶನ್‌, 
ಅರಸನ್‌, ಅರಯನ್‌ ; ತುಳು. ಅರಸು, ಅರಸೆ; ತೆಲು. ಅರಸು. 
1 ಸೆಂ. ರಾಜನ್‌] 
ಅರಸ್ಕ (ನಾ). ರಸಿಕನಲ್ಲದವನು ; ರಸವಿಲ್ಲದವನು: ಅರಸಕೊಳೆಲೆ ನೀಂ 
ಸರಸಮನರಸಿಯವೊಲಾಡುತಿರ್ಪೆ ನಿನಗಿದು ಗುಣಮೇ ಅರಸರ್‌ ಸರೆ 
ಸಮನಜಕಿವರೆ ಸರಸಮನಾಡರೆಸರಲ್ಲದವರೊಳ* ಮಗಳೇ (ಕವಿರಾ. 
೩-೨೩೨), [ಸಂ.) 
ಅರಸಂಕೆ (ನಾ). ೧. ಅರಸು ಎಂಬ ಹೆಸರುಳ್ಳವನು. ೨. ರಾಜ 
ಮಲ್ಲ, —ಜಟ್ಟಿ. 
ಅರಸಂಕಕರಗಸ ಎ ಅರಸು ಎಂಬ ಹೆಸರುಳ್ಳವನಿಗೆ ಅಥವಾ 
ರಾಜ ಜಟ್ಟಿಗೆ ಗರಗಸದಂಥವನು ; ಒಂದು ಬಿರುದು: ಅರಸಂಕ 
ಕರಗಸಂ ... ಬೀರದೇವರಸರು (ಮೈಆರಿ. ೧೯೨೯, ೭೬೨-೪ ; 1253). 
ಅರಸಂಕಗಾಳ - ಅರಸು ಎಂಬ ಹೆಸರುಳ್ಳವನಿಗೆ ಅಥವಾ ರಾಜ 
ಮಲ್ಲನಿಗೆ ಗಾಳದಂತಿರುವವನು; ಒಂದು ಬಿರುದು: ಅರಸಂಕಗಾಳ 
ನೆಂಬುದು ಪರಬಳಕೆ ಗಜೇಂದ್ರವೈರಿಯೆಂಬುದು (ಎಕ. ೩1, ದಾವಣ. 
೪೩-೮೮ ; 1164). ಅರಸಂಕಭೀಮ - ರಾಜನ ಜಟ್ಬಿಗಳಿಗೆ ಭೀಮ 
ನಂತಿರುವವನು ; ಒಂದು ಬಿರುದು: ಪರಬಳಸೂಟ್‌ಕಾಜ ವೈರಿ 
ಬಂಗಾಜಂ ನ£ಅ]ರಸಂಕಭೀಮಂ ಚಲದಂಕರಾಮಂ (ಸೌಇಇ. 2೧0, 
೧೮-೯ ; 980). ಅರಸಂಕಮೊನೆಗಾಅ - ರಾಜ ಎಂಬ ಹೆಸರುಳ್ಳವನಿಗೆ 
ಯುದ್ಧದಲ್ಲಿ ಎದುರಾಗುವ ಶೂರ; ರಾಜಜಸ್ಟಿಯೊಡನೆ ಮಲ್ಲ 
ಯುದ್ಧದಲ್ಲಿ ಸೆಣಸುವವನು ; ಒಂದು ಬಿರುದು: ಶ್ರೀಮನ್ಮಹಾ 
ಮಂಡಳೇಶ್ವರ ಜವಾದಿ ಕೋಳಾಹಳ ಖೆಸಾಳಿ ಹನುಮ ಅರಸಂಕಮೊನೆಗಾಣ 


೫-೩೦). 


ಅರಸಂಚೆ 


ಗೇಣಾಂಕ ಚಕ್ರೇಸ್ವರ (ಮೈಆರಿ. ೧೯೪೬ ; ೨೫-೨; 1495). ಅರಸಂಕ 
ಸೂನೆಗಾಅ - ರಾಜ ಎಂಬ ಹೆಸರಿನವನಿಗೆ ಅಥವಾ ರಾಜಮಲ್ಲನಿಗೆ 
ಕಟುಕನಾದವನು; ಒಂದು ಬಿರುದು (?): ಘೇಣಂಕ ಚಕ್ರೇಶ್ವರ 
ಅರಸಂಕ ಸೂನೆಗಾಅ (ಸೌಇಇ. 1-1, ೭೩೦೧-೩ ; 1512). 
[ಅರಸ್ಯು (ಆ ಅರಸ್ಕ) * ಅಂಕ್ಕ] 
ಅರಸಂಚೆ (ನಾ). ರಾಜಹಂಸ: ಮೃಡುಪದವ್ಯ ಸನದಿಂದರಸಂಚೆಗಳ್ಲಿ ನಡೆ 
ಗಲಿಪ (ಉದ್ಭಟ. ೧-೩೮ ವ) ; ಇಂಗಡಲೊಳರಸಂಚೆ (ಪದ್ಮರಾ. ೬-೩೧). 
[ಅರಸ್ಕು (ಆ ಅರಸ) + ಅಂಚ್ಯೆ) 
ಅರಸಂಚೆಗಮನೆ (ನಾ). ರಾಜಹೆಂಸದಂತೆ ನಡೆಯುವವಳು : ರಮ್ಯ | 
ವಡೆದ ಹರ್ಮ್ಮವೆ ನೋಡಿ ಹತ್ತಿದಳರಸಂಚೆಗಮನೆ (ಮೋಹತ. ೨೭-೨೯). |10 
[ಅರಸಂಚೆ * ಗಮನೆ] 
ಆರಸಗಿಳಿ, ಅರಸುಗಿಳಿ (ನಾ). - ಅರಗಿಳಿ : ಮೃದುವಾಣಿಯೆಂದೆನಿಪ 
ಪೆಣ್ಣಿಳಿ ತನ್ನ ಮನದನ್ನ ಮಧುಮಿತ್ರನೆಂಬರಸಗಿಳಿಯಿರುಳ್‌ ತಡೆಯೆ 
ಶೋಕಿಸುತಿರ್ದುದು (ಚೆಬಪು. ೪೬-೪). ಅರಸುಗಿಳಿ : “ರಾಜಶುಕಃ - 
ಅರೆಸುಗಿಳಿ ೨ (ಓಷಧಿ. ೧೩೮). 
(ಅರಸ್ಕು (ಆ ಅರಸ್ಕ) * ಗಿಳಿ (ಆ ಗಿಟ್‌)] 
ಅರಸಣ್ಣ£ಣ್ಣ 3 (ನಾ). ಒಬ್ಬಾತನ ಹೆಸರು: ಅರಸಣ್ನ [ಣ್ಣ 30 ಆಯ್ದೊನ್ಡಿ 
ಒತ್ತೆ ಮಣ್ಣಿತ್ತು .. . ಬಿಟ್ಟಿಂ (ಎಕ. ೫1೪, ತಿರುಮ. ೨೫೩-೭ ; 800), 
[ಅರಸ್ಕು (ಆ ಅರಸ್ಕ) * ಅಣ್ವ್ಯ] 
ಅರಸತೂಕ "ಅರಸುತೂಕ' ನೋ. 
ಅರಸಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕೋತರನ ತಾಯರಸಚ್ಚೆಯು 
ಮಾತನ ಮಯ್ದುನಂ (ಎಕ. ೪111, ಸೊರಬ. ೫೩೦-೯ ; 979). 
[ಅರಸು (ಆ ಅರಸ್ಕ) * ಅಬ್ಬೈ) 
ಅರಸರಿಳೆ (ನಾ). ರಾಜಾಸ್ಥಾನದಲ್ಲಿ: ಪ್ರಸಿದ್ಧಿ ಹೊಂದಿರುವುದು. 
“ಅರಸರಿಕೆಯ ಜಿಜ್ಜೆವಳಂ - ಆಸ್ಥಾನ ಪಂಡಿತ, ರಾಜರವರೆಗೂ 
ಪ್ರಸಿದ್ಧೆಗೊಂಡ ಪಂಡಿತ ? (ಪ್ರಭಣ್ಣ). 
[ಅರಸ್ಮ + ಅರಿಕೆ (ಆ ಅಣಕಿಕೆ)] 
ಅರಸಾಂಗ (ನಾ). (ರಾಜನು ಏರ್ಪಡಿಸಿದ) ಆಡಳಿತ ವಿಭಾಗ: ಅರ[ 
ಸಾಂಗದವರು ಕೆಲವು ಪರೀಕ್ಷೆಗಳೊಂದಿಗೆ ತಾಯಿಭಾಷೆಗಳನ್ನೂ ಒತ್ತಾಯ 
ವಾಗಿಡಿಸಿರುವುದರಿಂದ ಅವು ಇನ್ನೂ ಜೀವಂತವಾಗಿವೆ (ಪ್ರತಾಪ. ೯೬). 
[ಅರಸ್ಕು * ಆಂಗ್ಲ) 
ಅರಸಾಣೆ (ನಾ). ರಾಜಾಜ್ಞೆ ; ಅರಸನ ಅಪ್ಪಣೆ: “ಉಪಕರೋಧ ಎ 
ಅರಸಾಣೆಯುಂ * (ನೀತಿವಾ. ೧೭-೪೭). [ಆರಸ್ಸ + ಆಣೆ] 
ಅರಸಾನಿ (ನಾ). ದೊರೆಸಾನಿ; ರಾಣಿ: ಅಮ್ಮಾ, ಈಗ ನಿನ್ನ ಹೆಸರನ್ನು 
ಹೇಳುತ್ತಿದ್ದಾಳೆ. ಅದೂ ಕೂಡ ಅಲ್ಲಿಯರಸಾನಿಯ ಮಾಲೆಯಲ್ಲಿ ಬರೆದಿ 
ದೆಯೇ? (ಕೊನಷ್ಟೈ. ೬೩). [ಅರಸ್ಕು (ಆ ಅರಸ್ಕ) * ಸಾನಿ?] 
ಅರಸಾಸವಾರಿ (ನಾ). ರಾಜನ ಮೇಲೆ ಆಪಾದಿತವಾಗುವ ಐದು 
ಬಗೆಯ ಸಾಹಸಗಳ ನ್ನು ನಿವಾರಿಸುವವನು (?); ಒಂದು 
ಬಿರುದು : ನೆಗಳರೆಸಾಸಚಾ£ವಾ]ರಿ ಮದನೋಗ್ರ ಮಹೇಶ್ವರನಾದ 
ಬಿನ್ನಣಂ ಬಗಸಿಲದಾನಿಯಾದ ಕಡುಚಾಗಿ ( ಕೊಲ್ಹಾಶಾ. ೧೫-೫೩ ; 1186); 
ಮಂಡಳಿಕ ಮುಖದರ್ಪಣನ್‌ ಅರಸಾಸವಾರಿ ಮದನಮಹೇಶ್ವರನುಮೆಂಬ 
ಬಿರುದುಗಳನ್ವರ್ಥಮಾಗೆ (ಇಆ. x11, ೯೬-೯ ; 1187) ; ರೂಪಕಂದರ್ಪಂ 
ತೊಣ್ಣಮಣ್ಣಳಿಕ ಘಟಸರ್ಪ್ಪ ಅರಸಾಸವಾರಿ ಕ್ಷೇತ್ರಪಾಳಂ (ಸೌ ಇಇ. 
IX-i, ೨೮೭-೯ ; 1200) : ಮಣ್ಣ ಳೇಶ್ವರಂ ಅರಸಾಸವಾರಿ ಮದನ ಮಹೇ 
ಶ್ವರಂ ತೊಂಡ ಮಂಡಳಿ ಪುಂಡರೀಕ (ಸೌಣಇ. ೫೫, ೩೨೨-೧; 
೧೩ ನೆಯ ಶತ). [ಅರಸ್ಮ* ಸಾಸ* ವಾರಿ) 


ಕ 


15 


20 


25 


35 


40 


43 


ಹಾ ಾಸಾವಾಘ/ೌೂಸಗ0ಗಗಗಾಗಸಾಗಣಾಣಾಾ 


೩೭೬ 


ಅರಸಿಕೆ 


ಅರಸಾಳ್‌, ಅರಸಾಳು (ನಾ). ದೊರೆಯ ಆಳು; ರಾಜಭೃತ್ಯು; 
“ಚರನೆಂದೊಡರಸಾಳ ಕ್ಕು ೫ (ಮಂಗರಾ. ೭೮-೧) ; ಆರಸಾಳಂತೆ 
ಕಣ್ಣಜಠರಿದು (ಪಂಪಭಾ. ೬-೭೧ ವ); ಸಾರೆಂಬರಸಾಳ್ಗಳ ತೊಲಗೆಂಬ 
ಪಡಿಯಜರ (ಬಸರ. ೬-೮). ಅರಸಾಳು : ಮಕ್ಕಳಂತೆ ಕಾಡಿಯುಣ್ಣದೆ 
ಆರಸಾಳಿನಂತೆ ನೋಯಿಸಿಯುಣ್ಣದೆ (ಧರ್ಮಾಮೃ. ೫-೯೯) ; ಅರಸಾಳು 
ತನ್ನಂ ಹೊಯ್ದ ಹೊಯ್ಲು ನೃಪಾಳ ನಿಖಳನಿಯೋಗದವರಂ ತಾಗುವಂದ 
ದಲಿ (ಬ ಸಪು. ೫೨-೧೦) ; ಹರಿದರರಸಾಳುಗಳು ರಾಯನ ಬರವನೀ 
ತಂಗಜುಹಿದರು ಕಡುಹರುಷದಲಿ ಕಲಿಶಲ್ಕ ಹೊಜವಂಟಿನು ನಿಜಾಲಯವ 
(ಕುವ್ಯಾಕ. ೫-೧೨). [ಅರಸ ೬ ಆಳ್‌] 
ಅರಸಾಳಿಕೆ "ಅರಸಾಳ್ಕೆ' ನೋ. 
ಅರಸಾಳು "ಅರಸಾಳ್‌' ನೋ. 
ಅರಸಾಳ್ಳೆ, ಅರಸಾಳಿಕೆ (ನಾ). ದೊರೆಯ ಆಡಳಿತ; ರಾಜನ 
ಆಡಳಿತ: ಹಿರಿತಂದೆಗರಸಾಕ್ಕೆ ನೆಚ್ಚ ತಣಿಸಿ, ತಂಗಿಯರ ಮೆರಸಿ ಕುಣಿಸಿ 
(ಹೊಂಗಳು. ೩೪-೩). ಅರಸಾಳಿಕೆ: ಅರಸಾಳಿಕೆಯಿಂದಾಗಿಯೇ 
ಪ್ರಪಂಚದಲ್ಲಿ ಈಗಿನ ಇಷ್ಟೆಲ್ಲ ಅನರ್ಥಪರಂಪರೆಗೆ ಕಾರಣ (ನೀರಬಂ. 
೧೭) ; ನಡುವೆ ಅರಸಾಳಿಕೆಯ ಹೆಮ್ಮೆಸೊಮ್ಮುು ಗಳೊಡನೆ ಮೇಲೇರಿದ 
ಒಡ್ಡೋಲಗದ ವೇದಿಕೆ (ನಾಡೋಜ. ೩೫೯). 
[ಅರಸ್ಕ * ಆಳೆ) 
ಅರಸಾಳ್ತನ (ನಾ). ೧. ರಾಜಸೇವಾಧರ್ಮ. ೨. ರಾಜಸೇವಕನ 
ಅಧಿಕಾರ : ನಿನಗರಸಾಳ್ತನಂ ನುಡಿವ ಬೀರರ ಬೀರದಳುರ್ಕೆ ವಿಕ್ರಮಾ 
ರ್ಜುನನೊಳದೇಕೆ ಸಲ್ಲದು (ಪಂಪಭಾ. ೧೧-೧೩೮) ; ಬೆಸಕೆಯ್ಯದೆ ಕೆಮ್ಮನೆ 
ತೊನೆದು ಮಾಣದರಸಾಳ್ತನದಿಂ ಪುಗುವಂತು ದೇವಗತಿ ಪಾಟ್ಮನೆಯೇ 
(ಧರ್ಮಾಮೃ. ೬-೧೭೨) ; ಅರಸಾಳ್ತನಮೆನ್ನದೆ ಕೇಳ್‌ ಪರಮಾರ್ಥಮನೀ 
ಗಳೆನಗೆ ಸಾಮ್ರಾಜ್ಯಪದಂ ದೊರಕೊಂಡಂತಾದುದು (ಕಾವ್ಯಾವ. ೫೧೧). 
[ಅರಸಾಳ್‌ + -ತನ] 
ಅರಸಿ (ನಾ). ೧. ರಾಣಿ; ಒಡತಿ: ಅರಸರೊಳೆ ನೀಂ ಸರೆಸಮನರಸಿ 
ಯವೋಲಾಡುತಿರ್ಪೆ ನಿನಗಿದು ಗುಣಮೇ ಅರಸರ ಸರಸಮನಲಆಕಿವರೆ 
ಸರಸಮನಾಡರಸರಲ್ಲದವರೊಳ* ಮಗಳೇ (ಕವಿರಾ. ೩-೨೩೩); ಪತ್ರ 
ಲೇಖೆಯೆಂಬುದು ಪೆಸರೆಂದಾ ಸತಿಯನರಸಿಯಂ ಕಾಣಿಸಿದಂ (ಕಾದಂಉ. 
೨೩೮) ; ಅರಸಿ ಕೇಳೀ ಹೊನ್ನಿ ಸರಸಸಾಹಿತ್ಯದ ವರದೇವತೆ (ಹದಿಬ. 
೧-೨೩). ೨. ಹೆಂಡತಿ: ಎಮ್ಮರಸಿಯರೆಮ್ಮ ಮಕ್ಕಳಿವರ್‌ (ಅಜಿಪು. 
೨-೧೦೨) ; ಬಸವಣ್ಣನಲ್ಲಿ ತಮ್ಮರಸಿಯರ ನೋಡುತಂ (ಬಸರ. ೭-೪); 
ಮುಕ್ಕಣ್ಣನರಸಿಯ ಬೀಳ್ಕೊಂಡು ರತಿದೇವಿ (ಮೋಹತ. ೭-೪೯). 
[ಅರಸ್ಕ + -ಇ್ಕ. / ತಮಿ. ಅರಸಿ) 
ಅರಸಿಂಗೆ (ನಾ). ರಾಜಸಿಂಹ : ಅರಸಿಂಗನ ಬಳ್ಲೆರ್ದೆಗೆ ಪಾಸಟಯೆನಿಪ್ಪ 
ಪೇರಗಲದೆರ್ದೆ ಮನಂಗೊಳೆ (ರಾಮಾಶ್ವ. ೬೯-೨೧). 
[ಅರಸ್ಕು (ಆ ಅರಸ್ಕ) * ಸಿಂಗ) 
ಅರಸಿಕ (ನಾ). ರಸಿಕನಲ್ಲದವನು : ಅರಸಿಕರ ಮುಂದೆ ಕವಿತೆಯನೊಪ್ಪಿ 
ಸುವುದೊಂದ ಬರೆಯದಿರು. . . ಶಿರದಿ (ಭಾರಮಾ. ೨೨೨), [ಸಂ.] 
ಅರಸಿಕತನ (ನಾ). ರಸಿಕತೆಯಿಲ್ಲದಿರುವುದು: ಅವರ ಅಲಂಕಾರ, 
ಆಭರಣ, ಅರಿವೆ - ಎಲ್ಲದರಲ್ಲೂ ಆ ರಸಿಕತನ ಕಂಡುಬಂದುಧರಿಂದ 
(ಯಕ್ಷಬ. 11). [ಅರಸಿಕ + -ತನ] 
ಅರಸಿಕೆ (ನಾ). ದೊರೆತನ; ರಾಜತ್ವ: ನೀಮಿಂತಿರೆಯುಂ ನೋಡಿದೆ 
ವೇನೆಮಗರ([ಸಿಕೆ] [ಪಾಠಾಂ. ವೇನೆಮಗರಗತಿ, ಮೆನೆಮರಸಗರಿ, ಮೆನೆ 
ಮಗರಸತಿ, ಮೆಮಗೆನೆಂತಳ್ತಿ ಸತಿ] ಯೋ ಪೇಟಕಿಮೆಂದು ಶೋಕಂಗೆಯ್ದರ್‌ 
[ಅರಸ + -ಇಕೆ] 


(ಪಂಪಭಾ. ೧೧-೪೮). 


ಅರಸಿಗೆ 


ಅರೆಸಿಗೆ (ನಾ). ಹುಡುಕುವವನು ; ಅನ್ವೇಷಕ : ನಾನೊಬ್ಬ ಅರಸಿಗನು, 
ಕಲ್ಮಾಣನೆನ್ನುವರು ದಿವ್ಯವಹ್ನಿಯನರಸುತಿಲ್ಲಿಗೀಗಳೆ ಬಂದೆ (ಪಾಪಾಕ. 
೧೧) ; ಓದುವ ಅರಸಿಗರಿಗೆ ಕಾವ್ಯಾನಂದವೂ ತತ್ತ್ಯ್ವಜ್ಞಾನವಿಶಾಲತೆಯೂ 
* * « ಸಹಜವಾಗಿ ಲಭಿಸುವವು (ನವ್ಯಕಾ. ೧೦೦). 
[ಅರಸ್ಕ್ಮು (ಆ ಆಜಸ್ಯು) * -ಇಗ] 5 
ಅರಸಿಗಯ (ನಾ). ಒಬ್ಬಾತನ ಹೆಸರು: ಬೆಳಗಟ್ಟೂರ ಕೊಣ್ಣ ಅರಸಿಗಯ 
ಗಾವುಣ್ಣ (ಎಕ. ೫, ಶ್ರೀನಿವಾ. ೧೪-೪ ; 1015). 
[ಅರಸಿಗ + ಅಯ (ಆ ಅಯ್ಕ,)) 
ಅರಸಿಣ "ಅರಿಸಿನ? ನೋ. 
ಅರಸಿತಿ (ನಾ). ಅರಸನ ಹೆಂಡತಿ; ರಾಣಿ: ಅರಸನ ಪೆಂಡತಿ, ಅರಸಿತಿ | 10 
(ಶಬ್ದಾನು. ೧೯೧ ಪ್ರಯೋ). [ಅರಸ + -ಇತಿ] 
ಅರಸಿನ "ಅರಿಸಿನ' ನೋ. 
ಅರಸಿನಳೆಂಬಟ್ಟೆ (ನಾ). ಒಂದು ಜಾತಿಯ ಅಕ್ಕಿ (ಕಿಸಂಗ್ಲಾ. ೭). [?) 
ಅರಸಿನಗುರ್ಚಿ (ನಾ). ಒಂದು ಜಾತಿಯ ಮರ: ಅರಸಿನಗುರ್ಚಿ(ಮರ) 
ಮಧ್ಯಮ ಆಕಾರದ್ದು. ಕಟ್ಟಗೆ ಬಹಳವಾಗಿ ಉಪಯೋಗಿಸುವುದಿಲ್ಲ 
(ಕಛಾಗೆ. ೩೫). [ಅರಸಿನ * ಗುರ್ಚಿ ?] 
ಅರಸಿಮಕೊತ್ತಿ (ನಾ). ಒಬ್ಬಾತನ ಹೆಸರು: ಅರಸಿಮಕೊತ್ತಿಗಳ್‌ 
ಗೌತುಮಸ್ಥಾನಕ್ಕೆ ಕೊಟ್ಟುದು (ಎಕ. ೫11, ಶಿಕಾರಿ. ೪೫-೪೪ ; 890). 
[ಅರಸಿ * ಅಮ (ಆ ಅಮ್ಮ) * ಕೊತ್ತಿ] - 
ಅರಸಿಮಯ್ಯ (ನಾ). ಒಬ್ಬಾತನ ಹೆಸರು: ತಾಗರಜೆಯ ವೂರೊಡೆಯ 
ಆರಸಿಮಯ್ಯನ ಮಗಂ (ಎಕ. ೪11, ಶಿಕಾರಿ. ೫೩-೨೨ ; 1027). 
[ಅರಸಿ * ಅಮ (ಆ ಅಮ್ಮ |) * ಅಯ್ಯ] 
ಅರಸಿವಟ್ಟಿ (ನಾ). ೧. ರಾಣಿಯ ಪದವಿ, --ಅಧಿಕಾರ. ೨. ಪಟ್ಟದ 
ರಾಣಿ ಧರಿಸುವ ಕಿರೀಟಿ: ಲಂಕೆಯನಾಳ್ಹು ತಾಳ್ವರಸಿವಟ್ಟಿ ಮನಾತ್ಮ 
ಲಲಾಟ ಪಟ್ಟಿದೊಳ್‌ (ಪಂರಾಮಾ. ೯-೧೬೪). [ಅರಸಿ * ಪಟ್ಟಿ] 
ಅರಸು, "ಅಅಸ್ಮು' ನೋ. 
ಅರಸ್ಕು "ಅರಸ್ಕ' ನೋ. 
ಅರಸ್ಕು (ನಾ). ೧. ಅರಸುತನ; ದೊರೆತನ: ಅಜಸಿಯಂ ಸೋದರ 
ನೆಂದು ಧರ್ಮತನಯಂ ನಿರ್ವ್ಯಾಜದಿಂ ನಿನ್ನನಾನಜರಿವೆಂ ಮುನ್ನಜಕಿ 
ದಿರ್ದುಮೆನ್ನರಸನಾನೇಕಿತ್ತೆನಿಲ್ಲ( ಸಂಪಭಾ. ೧೩-೫) ; ಕ್ರೂರರ ಕೆಳೆಯುಂ 
ವಿವೇಕಿಯಲ್ಲದವನರಸುಂ , ಸಾರಗುಣಮಿಲ್ಲದಾತನ ಚಾರಿತ್ರಮುಮೊಪ್ಪ 
ಲಾಜವೆಂತುಂ ಕಡೆಯೊಳ್‌ (ಧರ್ಮಾಮೃ. ೭-೪೮). ೨, ರಾಜಗುಣ, 
ರಾಜತ್ವ ು ಪುಲ್ಲೆಗಾಟಸಿ ಮಲೆತರ್ಪೆರಲೆಯ ಸೋಲಮನಲಯೊಳರಿ 
ಕೇಸರಿ ನಿಂದು ನೋಟ್ಟುದೊಂದರಸಲ್ತೇ (ಪಂಪಭಾ. ೫-೪೪). 
[ಅರಸ್ಕ + -ಉ್ಕ] 
ಅರಸುಕುಮಾರ (ನಾ). ರಾಜಪುತ್ರ; ದೊರೆಯ ಮಗ: ಅರಸು 
ಕುಮಾರನನಾಯತತರ ಕಡೆಗ ಣ್ಣ ೦ದೆ ನೋಡಿ (ಕನಿರಾ. ೧-೫೯); 
ಆರಿಸಮಾಸಕ್ಕೆ ೬೬ ಅರೆಸುಕುಮಾರಂ (ಶಮದ. ೧೭೪ ಪ್ರಯೋ). 
[ ಅರಸ್ಕು (ಆ ಅರಸ್ಸ) * ಕುಮಾರ] 
ಅರಸುಕುಮಾರಕ (ನಾ). -ಅರಸುಕುಮಾರ: ಸಿರಿವಂತರರಸು /4 
ಕುಮಾರಕರು ನಿನ್ನವರು (ಕುವ್ಯಾದ್ರೋ. ೩-೪೬). 
[ಆರಸ್ಕು (ಆ ಅರಸ್ಕ) * ಕುಮಾರಕ] 
ಅರಸುಕುಮಾರಿ (ನಾ). ದೊರೆಯ ಮಗಳು; ರಾಜಪುತ್ರಿ: 
ಅರಮನೆಯ ಅರಸುಕುಮಾರಿಯರಲ್ಲಿಯೂ ಆ ಸಂಪದ ತೋರದು 
(ಹಾಹುತ್ತ. ೯೬). [ಅರಸ್ಸು (ಆ ಅರಸ್ಕ) * ಕುಮಾರಿ) 
ಅರಸುಕುವರ "“ಅರಸುಗುವರ' ನೋ. 


5 


25 


35 


45 


೩೬೭ 


ಅರಸುಗೆಯ್ಮೆ 


ಅರಸುಕುವರಿ (ನಾ). - ಅರಸುಕುಮಾರಿ : ಅರಸುಕುವರಿಯನೆನ್ನ 
ಮದನಂಗೆ ಕೈವಿಡಿಸಿ (ಚಂದ್ರಸ. ೧೦). 
[ಅರಸ್ಯು (ಆ ಅರಸ್ಮ) * ಕುವರಿ] 
ಅರಸುಗಾಣ್‌ (ಕ್ರಿ). ಅರಸುತನವನ್ನು ಕಾಣು; ರಾಜಪದವಿಯನ್ನು 
ಹೊಂದು: ಆ ನಾರೀಲೋಕಮಾವುದೀ ಕೇಳಿಸುತಿರ್ದ ಪರಿಜನಮಾರೆಂದು 
ಕುಣುಂಬನರಸುಗಂಡಂತೆ ನೋಡುತ್ತುಮಿರ್ಪನ್ನೆಗಂ (ಧರ್ಮಾಮೃ.- 
[ಆರಸ್ಕು * ಕಾಣ್‌] 
ಅರಸುಗಾದೆ (ನಾ). ರಾಜನೀತಿ: ತನಗೆ ಸವನಪ್ಪನಂ ಫೊಣರ್ದನೆ 
ಕಾದುವುದಜ್ಜನಪ್ಪವಂಗೆಜಗುವುದೆಂಬಿನಿತೆ ವಲಮರಸುಗಾದೆಗಳನುವಂ 
ನೀನಜೀದು ಬಿಲ್ಲೆ ಕೈನೀಡುವರೇ (ಕಬ್ಬಿ ಕಾ. ೨೨೯). 
[ಆರಸ್ಕು (ಆ ಅರಸ್ಕ) * ಗಾದೆ] 
ಅರಸುಗಾವಲು (ನಾ). ದೊರೆಯನ್ನು ಕಾಪಾಡುವ ಕೆಲಸ, 
` ರಾಜನ ಮೈಗಾವಲು; ಅಂಗರಕ್ಷಣೆ: ಪವನಜಂ. .. ಅರಸುಗಾವಲಂ 
ಫಲುಗುಣನೊಳಿರಿಸಿ ( ಜೈಮಿಭಾ. ೨-೬೭). 
[ಅರಸ್ಕು (ಆ ಅರಸ್ಕ) * ಕಾವಲು (ಆ ಕಾವಲ್‌)] 
ಅರಸುಗಿಡು (ಕ್ರಿ). ದೊರೆತನವು ತಪ್ಪು; ರಾಜತ್ವವನ್ನು ಕಳೆದು 
ಕೊಳ್ಳು : ಜೂದಿನೊಳ್‌ ಪೊಜಸಚಿಕಿವಂತೆ ತಮ್ಮರಸುಗೆಟ್ಟು ಕಬಲ್ಜೆರ್ದೆ 
ಗೆಟ್ಟಿರಣ್ಯದೊಳ್‌ ತಿರಿತರುತಿರ್ದ ಕಣ್ಬಡಿಗರಿಂ (ಪಂಪಭಾ. ೮-೮೫). 
[ಅರಸ್ಯು + ಕಿಡು (ಆ ಕೆಡು)] 
ಅರಸುಗಿಳಿ "ಅರಸಗಿಳಿ' ನೋ. 
ಅರಸುಗುಣ (ನಾ). ೧. ಅರಸನಲ್ಲಿರುವ ಗುಣ; ರಾಜಗುಣ: ಅರಸು 
ಗುಣಂ ಪಟ್‌ಯನಣಂ ಬರಲಿತ್ತುದೆ ಶೌಚದಳವು ಪರವೆಣ್ಗಳಿಪಂ ತರ 
ಲಿತ್ತುದೆ ... ಮಹಾನುಭಾವಂ ನೃಪನಾ (ಕಾವ್ಯಾವ. ೨೮೩) ; ಅರಿಯೆ 
ನೆಂಬುದು ಅರಸುಗುಣ (ಗಾದೆ). ೨. ಪ್ರಶಸ್ತವಾದ ಗುಣ: “ಅರಸು 
ಗುಣಂ, ಪ್ರಶಸ್ತ್ರಗುಣ8» (ಶಬ್ದಾನು. ೨೯೬ ಪ್ರಯೋ). 
[ಅರಸ್ಕು (ಆ ಅರಸ್ಕ) * ಗುಣ] 
ಅರಸುಗುಲ (ನಾ). ರಾಜವಂಶ; ದೊರೆಯ ಮನೆತನ: ನರಕವಹುದು 
ಪೈಶೂ(ಶುನ್ಯ ವೊದಗುವುದೆಮ್ಮರಸುಗುಲಕೆ ಹಾನಿಯಹುದು (ಪ್ರಭಂಜ. 
೩-೭೩). [ಅರಸ್ಕು (ಆ ಅರಸ್ಕ) * ಕುಲ) 
ಅರಸುಗುವರ, ಅರಸುಕುವರ (ನಾ). - ಅರಸುಕುಮಾರ: “ನೃಪ 
ಕುಮಾರನೊಳರಸುಗುವರನೆಂಬಭಿಧಾನವು ” (ಕಶರ. ೭) ; “ಅರಸುಮಗ 
ನೊಳೆಯರಸುಗುವರನೆಂದಕ್ಕು ” (ಶಬ್ದಮಂ. ೩೮). ಅರಸುಕುವರ : 
ನಿಮ್ಮರಸುಕುವರಂಗೆ ಚಂದ್ರಹಾಸಂಗೆ ಈಗೆನಿತು ವಯಸ್ಸು ? (ಚಂದ್ರಸ. 
೫೯). [ಅರಸ್ಕು (ಆ ಅರಸ್ಕ) * ಕುವರ] 
ಅರಸುಗೆಯ್‌ (ಕ್ರಿ). ರಾಜ್ಯಭಾರವನ್ನು ಮಾಡು; ದೊರೆತನ 
ವನ್ನು ನಡೆಸು: ಶ್ರೀಪುರುಷ ಮಹಾರಾಜರ್‌ ಅರಸುಗೆಯೆ (ಎಕ. 1%, 
ಬೆಂಗಳೂ. ೫೫-೧ ; 750) ; ನಂದನೆಂಬರಸಂ ಪಲಕಾಲಮರಸುಗೆಯ್ಯುತ್ತಿರೆ 
(ವಡ್ಡಾ ರಾ. ೬೯-೪); ಶ್ರಾವಕ ವ್ರತಶೀಲತತ್ಸರನಾಗಿಯರಸುಗೆಯ್ಕು 
ತಿರ್ದು (ಶಾಂತೀಚ. ೫-೮೪). [ಅರಸ್ಕು * ಕೆಯ್‌,] 
ಅರಸುಗೆಯ್ತ (ನಾ). - ಅರಸುಗೆಯ್ಕೆ : ಅರಸುಗೆಯ್ತದಿಂ ಪೊರೆದು... 
ಚಿಕದೇವೇಂದ್ರಂ (ಗೀತ ಗೋ. ೨-೮); ಇವನ ಅರಸುಗೆಯ್ತದೊಳ್‌ 
ಮಂದಂಗೆ ಮಂದಾಧಿಕಾರಮಿಲ್ಲ (ಚಿಕವಂ. ೧೫೦-೭). 
[ಅರಸ್ಕು * ಗೆಯ್ತ] 
ಅರಸುಗೆಯ್ಮೆ (ನಾ). ರಾಜಕಾರ್ಯ; ರಾಜ್ಯ ಭಾರ: ಅತ್ತಲರಸು 
ಗೆಯ್ಮೆಯ ಕಜ್ಜದುಜ್ಜುಗಂಬಿಡಿದು ನಾಡಿಗರಿರವನಾರಯ್ವೊಡೆಂದು ರಾಯ 
ನಟ್ಟಿದ ಬೇಹಿನವರ್‌ (ರಾಮಾಶ್ವ. ೨೩-೩). [ಅರಸ್ಯು * ಗೆಯ್ಮೆ ) 


೧-೨೧೨). 


ಅರಸುಚಾವಡಿ 


ಅರಸುಚಾವಡಿ (ನಾ). ರಾಜನ ಒಡ್ಡೋಲಗ, ಸಭೆ: 
ತೀವಿದೂರೂರ್ಗಳೊಳು ನಗರನಗರಿಯೊಳರಸುಚಾವಡಿಯೊಳಗ್ರಹಾರಂಗ 
ಳೊಳು ಮನ್ನೆಯರ ಠಾವಿನೊಳು (ಸೋಮಚ. ೧-೧೦೨). 
[ಅರಸ್ಯು (ಆ ಅರಸ್ಕ) + ಚಾವಡಿ] 
ಅರಸುಠೀವಿ (ನಾ). ರಾಜಗಾಂಭೀರ್ಯ ; ದೊರೆತನದ ಗೌರವ: 
ಭಾವಿಸಲರಸುಠೀವಿಗುಳ್ಳನಿತು ಶಾಲೆಗಳೊಪ್ಪಿದುವು ರತ್ನರಂಜನದೊಳು 
(ಚೆಬಪು. ೫-೪೯). [ಅರಸ್ಥು (ಆ ಅರಸ್ಸ) * ಠೀವಿ] 
ಅರಸುತನ (ನಾ). ದೊರೆತನ; ರಾಜತ್ವ: ಪುಸಿಯರಸುತನದ ಬೆಸನ 
ದೊಳ್‌ ತೊಡರ್ದುಸಿರದಿರ್ದೆನಪ್ಪೊಡೆ (ಪಂಚತಂ. ೧೨೭-೩) ; ನಿನಗಿನಿ 
ತರಸುತನದ ಮೇಲೆ ಪ್ರೇಮವುಳ್ಳೊಡೆ (ಹಚಕಾ. ೮-೩೬) ; ಎನ್ನರಸುತನ 
ವಿಂದಳಿದುದು (ಕು ವ್ಯಾ ಕ. ೫-೩೨) ; ಆಳು ಇಲ್ಲದವನಿಗೆ ಅರಸುತನ 
ತಾನೇಕೆ (ಪುರಂದ. ೨-೬೪-೧೨). [ಅರಸ್ಕು * -ತನ] 
ಅರಸುತನಂಗೆಯ್‌ (ಕ್ರಿ). - ಅರಸುಗೆಯ್‌ : ಅರಸುತನಂಗೆಯ್ವಟಪಿಂ 
ಧುರದೊಳ್‌ ಮಾಯಜಾಂತರೆಲ್ಲರಂ ಮಜಳ್ಗಪುದುಂ ದೊರೆಕೊಳ್ಳುಂ ಪಾತಕಂ 
(ಪಂರಾಮಾ. ೧೦-೧೭೩). [ಅರಸುತನ + ಗೆಯ್‌ (< ಕೆಯ್‌,)] 
ಅರಸುತೂಕೆ, ಅರಸತೂಕ (ನಾ). ಶ್ರೇಷ್ಠವಾದ ತೂಕ; ಅತಿಶಯ 
ವಾದ ಮಹತ್ವ: ಅರಸುತೂಕದ ನಲ್ಲ ಗಳಿಸೂವ ಮೈದೂನ ನಡಸಿ 
ಕೊಳುವತ್ತಿ ಸಿರಿಗಂಗಿ (ಗರತಿ. ೭೨). ಅರಸತೊಕೆ: ಅರಸತೂಕದ 
ಹೆಣ್ಣ ಸರಸವ್ಯಾತಕಿನ್ನ ವಿರಸವಾದೀತ ನನ ಮನಸು (ನಾದಲೀ. ೫೪-೫). 
[ಅರಸ್ಯು (ಆ ಅರಸ್ಕ) * ತೂಕ] 
ಅರಸುತೋಟ (ನಾ). ೧. ಅತ್ಯುತ್ತಮವಾದ ತೋಟ: ಅವರ 
ನಲನಿನೊಲುಮೆ ಬನದ ಪಿಕದ ಕುಕಿಲು ದಿಸೆಯ ಮುಟ್ಟ .. . ನೆಲವೆ 
ಅರೆಸುತೋಟವಾಗಿ ಮೆರೆಯಬೇಕು (ಮೂರ್ತಿಕಾ. ೧೫-೭). ೨. ದೊರೆಯ 
ಉದ್ಯಾನವನ. [ಅರಸ್ಕು (ಆ ಆರಸ್ಸ) * ತೋಟ (ಆ ತೋಂಟ)] 
ಅರಸುನರಕ (ನಾ). ದೊಡ್ಡನರಕ, ಭಯಂಕರವಾದ ನರಕ: 
ಘೋರಮೆಂಬ ಅರಸುನರಕವಿಹುದು (ವಿವೇಕ. ೧೭೯). 
[ಅರಸ್ಮು (ಆ ಅರಸ್ಕ) * ನರಕ] 
ಅರಸುನೇಆಅಲ್‌ (ನಾ). - ಅರನೇಟ್‌ಲ್‌ : ಕರ್ಮಧಾರಯಕ್ಕೆ-- 
ಬಡವುನಡು, ಬಡನಡು ; ಅರಸುನೇಜಲ್‌, ಅರನೇಆಸಿಲ್‌' (ಶಮದ. ೧೭೭ 
ಪ್ರಯೋ). [ಅರಸ್ಕು (ಆ ಅರಸ್ಸ) * ನೇಜಲ್‌] 
ಅರಸುಪದವಿ (ನಾ). ದೊರೆತನ; ರಾಜತ್ವ: ಈತಂಗರಸುಪದವಿಯ 
ನಂಗದೇಶದ ಸಿರಿಯನಿತ್ತನು (ಕುವ್ಯಾಆ. ೭-೫೫). 
[ ಅರಸ್ಕು (ಆ ಅರಸ್ಕ) * ಪದವಿ] 
ಅರಸುಪೆಂಡಿ (ನಾ). ರಾಜವಂಶದಲ್ಲಿ ಹುಟ್ಟಿದವನು : “ರಾಜಬೀಜೀ 
ರಾಜವಂಶ್ಯ . . . ರಾಜಪೆಂಡಿ, ಅರಸುಪೆಂಡಿ ?' (ಸಿದ್ಧಾಂತಿ. ೧೮೩). "ರಾಜ 
ಫೆಂಡಿ? ಪರಾ. (ಅರಸ್ಕು (< ಅರಸ) + ಪೆಂಡಿ?) 
ಅರಸುಬ್ಬು (ಕ್ರಿ). ಬಹಳವಾಗಿ ಹಿಗ್ಗು; ತುಂಬ ಸಂತೋಷಿಸು: 
ಅರಸುಬ್ಬಿ ನಗುವಾ (ಕನ್ನನು. 11, ೪೩೨). 
[ಅರಸ್ಥು (ಆ ಅರಸ್ಕ) * ಉಬ್ಬು, (ಆ ಉರ್ವು,)] 
ಅರಸುಮಗ (ನಾ). - ಅರಸುಕುಮಾರ : ಪಟ್ಟಾವಳಿಯನುಟ್ಟುಕೊಂಡ 
ರೆಸುಮಗೆನಂ ಪೋಲ್ತು (ಪಂಚತಂ. ೧೮೬-೧೫); ಅರಸುಮಗಂ ಗಡ 
ಕವಿ ಗಡ (ಸಮಪ. ೧-೪೭) ; ತೊಟ್ಟಿ ಲೊಳರಸುಮಗಂ ಬೆಳೆದಂ (ಜಯಕಾ. 
೨-೬೯). ಔ ಅರಸುಮಕ್ಕಳ್‌ (ಬಹುವ) : ಒಡನೆ ನೆರೆದರಸುಮಕ್ಕಳ 
ನಿಡುಗಣ್ಗ್ಣಳ ಬಳಗಮೆಲಗೆ ತನ್ನಯ ಮೆಯ್ಕೊಳ್‌ (ಪಂಪಭಾ. ೩-೫೧) ; 
ಬೀಯಂಗೆಯ್ವರಸುವುಕ್ಕಳ ಮುಂದೆ (ಕಬ್ಬಿಕಾ. ೪೪); ಅರಸುಮಕ್ಕಳ 
ಳೊಂದನೈನೂರ್ವರನು (ಕುವ್ಯಾದ್ರೋ. ೮-೨೮)- 


ಅರಸೆಕ್ಕೆ 


೬೭೮ 


I 


ಅರಸುಮಗಳ್‌ - ಅರಸು ಕುಮಾರಿ: ಅರೆಸುಮಗಳ್‌ ರಾರಾಜಿಪ 
ನವಮೃದುತರ ಗಮನದ ಗಾಡಿಯ ಗರುವಿಕೆಯಂ (ಜಯಕಾ. ೩-೫೫). 
[ಆರಸ್ಕು (ಆ ಅರಸ್ಕ) * ಮಗ] 

ಅರಸುಮನೆತನ (ನಾ). ರಾಜವಂಶ; ಕ್ಷತ್ರಿಯಕುಲ: ಅರಸುಮನೆ 
ತನದ ಅಲ್ಬರ್ತನೆಂಬ ರಾಜಪುತ್ರನನ್ನು ಮದುವೆಯಾದರು (ಮುಂಬಯಿ. 
೪-೩). [ಅರಸ್ಯು (ಆ ಆರಸ್ಕ) * ಮನೆತನ] 

ಅರಸುಮರ್ಜಿ (ನಾ). ಹೆಮ್ಮೆ; ಅಹೆಂಕಾರ : ಊಟಕ್ಕೆ ಬನ್ನಿ ಅಂದರೆ 
ಇವರಿಗೆಲ್ಲ ಅರಸುಮರ್ಜಿ ಬಂದಿದೆಯೇ (ಸದ್ಮಸ. ೧೧೭). 

[ಆರಸ್ಕು (ಆ ಅರಸ) * ಮರ್ಜಿ] 

10, ಅರಸುಮಿಗೆ (ನಾ). ಶ್ರೇಷ್ಠವಾದ ಮೃಗ ಜಿಂಕೆ: ತಂತಮ್ಮಯ 
ವೈರಂದೊಜಕೆದದಿರದೆ ನಿಂದು ನಿರೀಕ್ಷಿಪ ಪಶು ಪುಲಿ ಕರಿ ಹರಿ ಫಣಿ ಪರ್ದು 
ರದನಿಯರಸುಮಿಗಗಳ್‌ . . . ಕರಂ ಹರಿಸಂಬಡೆದುದು (ಜಯಕಾ. 
೧೦-೨೭) ; ಕಾಟಿಯ ಕೊಟ್ಟಿಂ ಖಟಕ್ಲಿಯ ಪಳ್ಳಿ ಅರಸುಮಿಗದ ಪಟ್ಟಿಣ 
ಮಾನೆಯ ಮಟಿಂ... ಭೀಮಾರಣ್ಕಂ (ಜಯಕಾ. ೧೫-೨೩). 

[ಅರಸ್ಸು (ಆ ಅರಸ್ಕ) * ಮಿಗ] 

ಅರಸುಮೋಹರ (ನಾ). ೧. ರಾಜರ ಸಮೂಹ. ೨. ಸೈನ್ಯ : 
ಕೋಲಳವಿಗೊಡ್ಡಿದ ನಿಚ್ಚಟರ ನೀಗಿದನು ತಾಗಿದನರಸು ಮೋಹರವ 
(ಕುವ್ಯಾಕ. ೧೫-೨೨), ([ಅರಸ್ಯು (ಆ ಅರಸ) * ಮೋಹರ] 

ಅರಸುವಂಶ (ನಾ). - ಅರಸುಮನೆತನ : ಅಲ್ಲಿಯ ಪೂರ್ವಿಕ ಅರಸು 
ವಂಶಕ್ಕೂ ನಾವು ನಿರಂತರವಾಗಿ ಕಪ್ಪಕಾಣಿಕೆಗಳನ್ನು ಸಲ್ಲಿಸುತ್ತಿದ್ದೆವು 
(ಪ್ರತಾಪ. ೧೭). [ಅರಸ್ಕು (ಆ ಅರಸ) + ವಂಶ] 

ಅರಸುವಡೆ (ಕ್ರಿ). ದೊರೆಯನ್ನು ಪಡೆ; ರಾಜನ್ವತಿಯಾಗು : ಪುರು 
ಪರಮೇಶ್ವರನಿಳೆಗವತರಿಸಿದನಿಂದರಸುವಡೆದೆವೆಂಬಂತೆ (ಆದಿಪು. ೭-೩೬). 

[ಅರಸ್ಥು (ಆ ಅರಸ್ಕ) + ಪಡೆ] 

25, ಅರಸುವಣ್ಣು (ನಾ). ಶ್ರೇಷ್ಠವಾದ ಹಣ್ಣು : ಕುಸುಮಹಾರಗಳನ್ನೂ 

ಅರಸುವಣ್ಣನ್ನೂ ರಣಧೀರನಿಗೆ ತೆಂದೊಪ್ಪಿಸಿ (ಮಂತ್ರಶ. ೧೨೨-೧೦). 
[ಅರಸ್ಕು (ಆ ಅರಸ್ಕ) * ಪಣ್ಣ್ಯು (ಆ ಪಣ್ಗ್ಮ್‌)] 

ಅರಸುವೇಯ (ನಾ). ದೊಡ್ಡ ಹೇಲು ; ಭಾರಿಯ ಹೊರೆ (7): 
ಅರಸುವೇಜಕಿಂಗೆ ಮುನ್ನನ್ನಡವ ಪಾಗಮಲ್ಲದೆ ಮತ್ತೊಂದು ಪಾಗಮುಂ 
ಲಾವಣಿಗೆಯ ಪಣಮುಂ (ಸೌಇಇ. 1X-, ೧೯೨-೨೮ ; 1115), 

[ಅರಸ್ಯು (ಆ ಅರಸ್ಯ) + ಪೇಜ್ಯು] 

ಅರಸುಹಂತಿ (ನಾ). ರಾಜರ ಸಾಲು, ಪಂಕ್ತಿ: ಸುನರ್ತನ ವಾದ್ಯ 
ಗೀತಾಮೃತಲಹರಿ ಸುಳಿಸುಳಿದುದಾಚೆಯಲರಸುಹಂತಿಯಲಿ (ತೊರರಾ. 
೧-೭-೫೨) ; ಅರಸನುಗ್ಗಡಣೆಯ ನಿನಾದದಲರಸುಹಂತಿಯ ನೋಡುತ 
- ೬ ಭದ್ರಪೀಠಕೆ ಬಂದನೊಲವಿನಲಿ (ತೊರರಾ. ೧-೧೪-೭). 

[ಅರಸ್ಯು (ಆ ಅರಸ್ಕ) * ಹಂತಿ (ಆ ಪಂತಿ)] 

ಅರಸುಹುಣ್ಣು (ನಾ). ದೊಡ್ಡ ಹುಣ್ಣು ; ಬೆನ್ನುಫಣಿ : ಹೈದರನು 
ಅರಸುಹುಣ್ಣಿನ ಬೇನೆಯಿಂದ ಚಿತ್ತೂರ ಬಳಿಯಲ್ಲಿದ್ದ ನರಸಿಂಗರಾಯನ 
ಪೇಟಿಯಲ್ಲಿ ಸತ್ತನು (ಚರಿಸಂ. ೧೫೭). 

[ಅರಸ್ಕು (ಆ ಅರಸ್ಕ) * ಹುಣ್ಣು (ಆ ಫುಣ್‌)] 
ಅರಸೂಳಿಗ(ನಾ). ರಾಜಸೇವೆ; ದೊರೆಯ ಚಾಕರಿ: ಮುಂತೆ ಅರಸೂಳಿ 
ಗವು ಭಕ್ತಿಯುಮಿಂತೆರಡುಮಂ ಕೂಡಿ ನಡೆಸುವೊಡೆಂತಹುದು (ಬಸಪು. 
೫೩-೧೩). [ಅರಸ್ಕು (ಆ ಅರಸ್ಕ) * ಊಳಿಗ, (ಆ ಊಲಟ:1)] 
ಅರಸೆಕ್ಕೆ (ನಾ). ಶ್ರೇಷ್ಠವಾದ ಎಕ್ಕದಗಿಡ; ಬಿಳಿಯ ಎಕ್ಕೆ: 
ಆ ವಸುಕಃ - ಅರಸೆಕ್ಕೆ, ರಾಜಾರ್ಕ8 ಎ ಆರಸೆಕ್ಕೆ ೫ (ಓಷಧಿ. ೧೩೭, ೧೪೬). 
[ಅರಸ್ಕು (ಆ ಅರಸ್ಸ) + ಎಕ್ಕೆ] 


3, 


15 


il 


30 


33 : 


4 


45 


ಅರಸೇರು ೩೬೪ 


ಅರಸೇರು (ನಾ). ಅರ್ಧಸೇರು ; ಒಂದು ಸೇರಿನಲ್ಲಿ ಅರ್ಥ: ನ 
ಸೇರು ಒಂದು ಸೇರು (ರೂಢಿ). [ಅರ್ಯ (ಆ ಅಕ್ಕಿ) * ಸೇರ್ಕು] 
ಅರಸೊಡನೆ (ನಾ). ರಾಜನ ಒಡವೆ; ದೊರೆಯ ಆಭರಣ: ಎ 
ಸಿಕ್ಕಿತು, ಕಂದ, ಈ ಅರಸೊಡನೆ? (ಚಂದ್ರಸ. ೧೯). 
[ಅರಸ್ಕು (ಆ. ಅರಸ್ಕ) * ಒಡನೆ] 
ಅರಸೊತ್ತಿಗೆ (ನಾ). ದೊರೆತನ; ರಾಜಪದನಿ: ಮರಣ ಛಾಯೆಯು 
ಮುಸುಕಿರಲು ಇಳೆ, ಜೀವರಿಗಿಲ್ಲರಸೊತ್ತಿಗೆ (ಹಾಡುಪಾ. ೫೨-೧೯); 
ಹೊಯ್ಸಳರ ರಾಜಶಕ್ತಿ ಕುಂದಿತು, ಅರಸೊತ್ತಿಗೆ ಕಳಚಿ ಬಿತ್ತು (ಶ್ರೀವಿದ್ಯಾ. 
೧೬೧). [ಅರಸ್ಯು (ಆ ಅರಸ) * ಒತ್ತಿಗೈ] 
ಅರಸೊಲ್ಲಗೆ (ನಾ). ಅರ್ಥಸೊಲಿಗೆ : [ನಂದಾದೀ]ವಿಗೆ ನಡೆವಂತಾಗಿ |1 
ಗಾಣದಲಿ ಅರಸೊಲ್ಲಗೆಯ ಸೂ[ಟಗೆ]ಯಂಣೆ[ಯಂ] ಬಿಟ್ಟರು (ಸೌಇಇ. 
Xv, ೨೧೦-೧೬; 1196). [ಅರ್ಯ (ಆ ಅಕ್ಕೆ) + ಸೊಲ್ಲಗೆ] 
ಅರಸ್ಕ್ಮಾನ (ನಾ). ೧. ಅರಮನೆ. ೨. ರಾಜನ ಆಸ್ಥಾನ: ಮಂತ್ರಿ 
ಅರಸ್ಕಾ ನಕ್ಕೆ ತಂತ್ರಿ ದೇವಸ್ಥಾನಕ್ಕೆ (ಗಾದೆ). 
(4 ಅರಸ + ಸ್ಥಾನ] 
ಅರಹಂತ "ಅರುಹಂತ? ನೋ. 
ಅರಹಟ (ನಾ). ಒಂದು ಊರಿನ ಹೆಸರು: ಚಿಪ್ಪಿನ ಕಟ್ಟಿದಲು 
ಅರಹಟಿದ ಬಂಮಿಸೆಟ್ಟಿ ಯಿಂ ಬಡಗಲುಗದ್ದೆ ಘಂ ಆಜ 
1100) ; ಅರಹಟದ “ಬಟ್ಟಿ ಯಿಂ ಬಡಗ (ಸೌಇಇ. 


(1) 


ಲ್ಲಿ 


[ed 


5 


IX-i, ೨೯೧-೨೯ ; 
XI-ii, ೧೬೫-೨೩ ; 1113). 
ಅರಹುಚ್ಚ "ಅರೆಹುಚ್ಚ' ನೋ. 
ಅರಹುಡಿ “ಅರವುಡಿ' ನೋ. 

ಅರಹೊಟ್ಟಿ "ಅರೆಹೊಟ್ಟಿ' ನೋ. 

ಅರಹೊಂಸು."ಅರವೊಲಸು ನೋ. 

ಅರಳ್‌, "ಅಲರ್ಕ್‌' ನೋ. 

ಅರಳ್‌, “ಅಲರ್ಕ್‌' ನೋ. 

ಆರಳ್‌ ಅರಳು (ನಾ). ನೆಲ್ಲು ಜೋಳ ಮುಂತಾದ ಧಾನ್ಯ 
ಗಳನ್ನು ಹುರಿದ ಮೇಲೆ ಆಗುವ ರೂಪ; ಲಾಜೆ: “ಅರಳಾಗಿ ಪುರಿದ 
ಧಾನ್ಯೋತ್ಯರಮಂತನೆ ಲಾಜೆ” ಪಟಲ ೧-೧೬-೧೧) ; ಮೆದೆಯಂ 
ಸುಟ್ಟರಳಂ ಕುಜುಕುವ (ಧರ್ಮಾಮೃ. ೩-೨೧). ಅರಳ್ಕು : “ಅರಳು |3 
ಲಾಜಾಖ್ಮೆ ಯಕ್ಕು? (ಮಂಗರಾ. ೧೧೦-೬) ; ಹೂವಿನ ಸರ ೧೨ ಒಪ್ಪಿಡಿ 
ಯರಳು (ಜು: ೧೯೩೦, ಬಾಗೆವಾ. ೧೦೭-೮ 1159); ತ 
ನೊಳುರಿದರಳಿನವೊಲಾಕಸದೊಳಿಡಿದಿರ್ದ ತಾರಾನೀಕವೊಡನೊಡನೆಯ್ದೆ 
(ಬಸಪು. ೫೮-೬೦) ; ಮರಳಲ್ಲಿ ಹರಳು ಹುರಿದರೆ ಅರಳು ಆದೀತೇ (ಗಾದೆ). 

ಅರಳಿಟ್ಟು = ಅರಳಿನಿಂದ ಮಾಡಿದ ಹಿಟ್ಟು : ಅರಳಿಟ್ಟು ಮೊಸರು 3 

ತಿನ್ನುವುದಕ್ಕೆ. ರುಚಿ (ರೂಢಿ). [ಆ ಅರಳ್ಕ್‌] 

ಆರಳೆಂಬು "ಅಲರಂಬು' ನೋ. 

ಅರಳಲರ್‌ (ನಾ). ಅರಳಿದ ಹೂ; ವಿಕಾಸಗೊಂಡ ಪುಷ್ಪ: ಪಣ್ಮರ 
ಗಳೆ ಪೂಮರಗಳೆ ತಣ್ಮಲೆದಲೆವೆಲರೆ ಮಿಜುಗಿಪರಳಲರೆ ಪೊದಳ್ಳುಣ್ಣುವ 
ಕೆಂಪೆಕರಂ ಕೈಗಣ್ಮುವ ದಂಪತಿಯಲಂಪೆ ನಂದನವನದೊಳ್‌ (ಬಂಹರಿ. |40 
೧-೨೧). [ಅರಳ್ಕ್‌ (ಆ ಅಲರ್‌]) * ಅಲರ್ಮ್‌) 

ಅರಳಸರಳ “ಅರಲಸರಲ? ನೋ. 

ಅರಳ್ಳಿ, ಅರಟಾ?, ಅಳರಿ (ನಾ). ಅಶ್ವತ್ಯವೃಕ್ಷ; ಬೋಧಿವೃ 
ಅತ್ತಿಯ ಬಸರಿಯ ಗೋಳಿಯ ಮತ್ತರಳಿಯ ವಟದ ಪಣ್ಣಂ ಸ 
೫-೧೩೨) ; ಅರಳಿಯ ಪಣ್ಮುಂ... ಗೊರವರ ಶಾಪದೊಳೆ ಪುಟ್‌ [45 
ತುವೋ ಪೇಟ್‌ಮಿದಂ (ಸಮಪ. ೧೦-೧೧೮) ; ಆಲ, ಅರಳಿ ಬೀಜಗಳನ್ನು 


ಕಾ ಸ್ತ, EE EEE 


ಅರಳುಮಲ್ಲಿಗೆ 


ಹೋಲಿಸಿ ನೋಡಿ (ಜೀವಾತ್ಮ.೧೬೪). ಅರೆಟಿಕಿ ? : ಇನ್ಲಿದನಟೀದುಲ್ಲನ್‌ 
ಗರಿ£ರೆ] ಟೀ ಯನರಮೆಯಂದರನಲಯಂ ಕವಿಲೆಯಂನಟ್‌ದ ಪಜ್ಚಮಹಾ 
ಪಾತಕನಕುಂ (ಎಕ. 111, ನಂಜನ. ೧೪೯೨೯ ; 1017). ಅಳೆರಿ: ಪಳ್ಳದೊಳ 
ಗಣ ಉಳಿಯಳರಿಯೇ (ಇಆ. X11, ೧೬-೪೮ ; 735) ; ಅಳರಿ ಅತ್ತಿನೆಲ್ವಾ 
ಗಿಲ್ಯೆ ಆಕಿ (ಇಆ. XIV, ೨೩೩-೬೦; ೯ನೆಯ ಶತ); ಅಲೆಪೊಮ್ಬುಣಶೆ 
ಅನ್ರೆ ಬಳಿ ಪುಣುಶೆಯೆ ಅಳರಿಯ ಕಿಜುಳೆಆಕಿಯೆ (ಎಕ. 2:೪1, ತಿಸಟೂ, 
೧೪೦-೬೯ ; 900) ; ಅಳರಿ(ರಳಿ)ಯ ಶೋಭೆ (ಆಟ್ಟಿಮ. ೪-೧೧). 
ಅರಳಿಯ ಅಣೆ- ಒಂದು ಪ್ರದೇಶದ ಹೆಸರು: ಪಾಲಾಅ ಹಳದಲಿ 
ಅರಳಿಯ ಅಣೆಯೆಂಬುದು ಅನಾದಿಕಾಲತೊಡಗಿ ಒಡದು ನೆಲ ಸರಿತವಾಗಿ 
ಹಾಳಾಗಿಯಿ[ದ] (ಎಕ. ೫, ಮುಳಬಾ. ೭-೫; 1416). ಅರಳಿಯ ಕೆಯಿ ಎ 
ಒಂದು ಪ್ರದೇಶದ ಜಮಾನಿನ ಹೆಸರು: ದೇವಾಲಯದಿಂ ಪಡುವಲು 
ಅರಳಿಯ ಕೆಯಿ (ಎಕ. ೫11, ಚಿಕ್ಕನಾ. ೨೦-೪೩ ; 1189). ಅರಳಿಯ 
ಬೆಂಚೆ - ಒಂದು ಕೊಳದ ಹೆಸರು: ಮೂಡಲು ಹರಿಗೆಯ ಹೊಲ 
ವೇರಿಯ ಸಸಿ ಅರಳಿಯ ಬೆಂಚೆ ಮತ್ತಂ ನಿದಿಕ್ಯಾಗಿ (ಎಕ. ೪11, ಶಿವನೊ. 
೨೬-೨೫೨ ; 1524). 
(ಡೇ. ॥ ತಮಿ. ಅರಚು, ಅರೈ; ಮಲ. ಅರಯಾಲ್‌, ಆರಚು ; 
ಕೊಡ. ಅರಳಿ; ತೆಲು. ರಾಗಿ, ರಾವಿ; ಕೊಲಾ. ರವಿ] 
ಅರಳ್ಳಿ (ನಾ). - ಅರಣೆ: ಕೂರಿಗೆ ಎರಡು ಕೂರಿಗೆ ಭೂಮಿಯ ನ್ನ್ನು 
ತೋಯಿಸಿ ಬಿತ್ತಿಕೊಂಡರೆ ಅದನ್ನು ಎದುರು ನೋಡಿಕೊಳ್ಳುತ್ತ ಅರಳಿಯ 
ಕಂಡ ಬೆಕ್ಕಿನಂತೆ ಪ್ರಾಣವನ್ನು ಹಿಡಿದುಕೊಂಡಿರುವುದಕ್ಕೆ ಆಸ್ಪದವಾಗು 
ವುದು (ಕೃಷಿಪ್ರ. ೧೭೦). (?) 
ಅರಳಿಕೆರೆ (ನಾ). ಊರಿನ ಹೆಸರು: ಮೂ ಡಲು ಹಳ್ಳ ಅಗ್ನೇಯ 
ಚಿಕೊಂಡಿ ಹಳ್ಳ % ೬ * ಮೊರಡಿ ತೆಂಕ ಅರಳಿಕೆರೆ ಆ ಮಧ್ಯದಲ್ಲಿ ಹಳ್ಳ 
(ಎಕ. ೩11, ತಿಪಟೂ. ೯-೭೦ ; 1388). [ಅರಳ್ಳಿ + ಕೆರೈ (ಆ ಕೆಜ್ಕಿ)] 
25| ಅರಳಿಗ್ಗ "ಪರಳಿಗ' ನೋ. 
ಅರಳಿಗ (ನಾ). ಒಂದು ಬಗೆಯ ಹೆಕ್ಕಿ: ಪಿಂಗಳಿಕ ಸಾಳ್ವನರಳಿಗನಸಗ 
ವಕ್ಕಿಗಳ (ರುಳ್ಮಾಂಗ. ೧೦-೫). (2) 
ಅರಳಿಚು "ಅಲರ್ಚು? ನೋ. 
ಅರಳಿಸು "ಅಲರಿಸು? ನೋ. 
0| ಅರಳು, "ಅಲರ್ಕ್‌' ನೋ. 
ಅರಳ್ಳು "ಅಲರ್ಕ್‌' ನೋ. 
ಅರಳ್ಕು "ಅರಳ್ಕ್‌' ನೋ. 
ಅರಳುಂಡೆ (ನಾ). (ಜೋಳದ ಅಥವಾ ಬತ್ತದ) ಅರಳುಗಳಿಂದ 
ಮಾಡಿದ ಉಂಡೆ; ಅವಲುಂಡೆ : ಅಂಗಡಿಯಲ್ಲಿ ಕುಳಿತು ಅರಳುಂಡೆ 
ಪುರಿ ಮೊದಲಾದುವನ್ನು ಮಾರುತ್ತಿದ್ದಳು (ನಿಬಂಧ. 1, ೩೫). 
[ಅರಳ್ಳು (ಆ ಅರಳ) + ಉಂಡೆ) 
ಅರಳುಗಣ್‌ "ಅರಳ್ಗಣ್‌' ನೋ. 
ಅರಳುಗಣ್ಣು "ಅರಳ್ಗಿ ಣ್‌' ನೋ. 
ಅರಳುಣ್ಣು 1). ಹೂವನ್ನು ಸೇವಿಸು; ಹೂವಿನ ರಸ ಸವನ್ನು ಕುಡಿ: 
ಸಂಪಗೆಯ ಆರಳುಂಡ ಪೆಣ್ಣುಂಬಿಯಂದದಿನಿಯ ಪೂಸರಲನ ತಂದು 
ತೋಜಕಿದಳು (ನೋಹತ. ೧೨-೨೩). 
[ಅರಳ್ಳು (ಆ ಅಲರ್‌) * ಉಣ್ಣು (ಆ ಉಣ್‌)] 
ಅರಳುಮಲ್ಲಿಗೆ (ನಾ). ವಿಕಸಿತವಾದ ಮಲ್ಲಿಗೆ; ಅರಳಿದ ಮಲ್ಲಿಗೆ 
ಹೂ: ಕರಿಕಫೋಲದ ಮದ ಸೊಗಡೆಂದು ತುಂಬಿಯ ನೆರವಿಗೆ ಪರಿಮಳ 
ವೀವ ಅರಳು ಮಲ್ಲಿಗೆ ಗೊಂಚಲೆನೆ ಗಜಕರ್ಣದೆ ಮೆಜಕೆದುವು ಮುತ್ತಿನ 
ಕುಚ್ಚು (ಕಂನಎ. ೨೩-೯೯). [ಅರಳ್ಳು (ಆ ಆಲರ್‌,) *ೆಮಲ್ಲಿಗೆ] 


ಅರಳುವಾಸು 


ಅರಳುವಾಸು "ಅಲರ್ವಾಸು' ನೋ. 

ಅರಳೆ, ಅರಲೆ (ನಾ). ಕಾಳು ತೆಗೆದ ಹತ್ತಿ : ಒಂದೆಡೆಯೊಳಗೊಟ್ಟರ್ದ 
ರಳೆಯನೊಡನಳುರ್ವಂತಳುರ್ದನನಲನರಗಿನ ಮನೆಯಂ (ಪಂಪಭಾ. 
೩-೫) ; ಬಿಳಿಯರಳೆ [ಪಾಠಾಂ. ಳಿ]ಯಂತೆ ಗಂಗಾಜಳದಂತೆ... ಅತ್ತಿ 
ಮಬ್ಬೆಯ ಚರಿತಂ (ಅಜಿಪು. ೧೨-೬) ; ಅರಳೆಯ ಕಿಚ್ಚಿನಂತೆ ಧನಮಾಯು | 5 
ವಸಂತದ ಶೋಭೆಯಂತೆ (ಧರ್ಮಾಮೃ. ೫-೧೯); ಪಾಪವೆಲ್ಲಂ ಕ್ಷಣ 
ದೊಳು ಬೆಂದುಪೋಯ್ತರಳೆಗಳ ಬೆಟ್ಟದೊಳು ಕಿಡಿಯು ಬಿದ್ದಂದಡೊಳು 
(ವೀಕೈಪು. ೨-೬-೪೪); ಕಾಳು ತೆಗೆದ ಹತ್ತಿಗೆ ಅರಳೆಯೆನ್ನು ತ್ತಾ ರೆ| 
(ಮುಂಬಯಿ. ೪-೨೭). ಅರಲೆ : ತನು ಪಂಜಿವೊಲ್‌ ಬೆಳರ್ತಿರ್ಪಿನೆಗಂ 
ಹಿಮಮೆಕ್ಕಿದರಲೆಪೋಲ್‌ ಪುದಿದಿರೆಯು ೦ (ಆದಿಪು. ೬-೩೩); ಗಾಳಿ 
ಮುಟ್ಟ ದರಲೆಯಂತೆ ನಡುಗಿ (ಧರ್ಮಾಮೃ. ೧೩-೧೦೬) ; ಆನಲನಡಸಿದ 
ರಲೆಯ ತೆಜದಿಂ (ಖಮದ. ೫-೬೬). ([?] 

ಅರಳ್ಕೆ (ನಾ). ಕಂಬ; ಸ್ಥಾಣು: ಮಾಣದೆ ಅರಳೆಯ ತಿಟ್ಟನೆ ತಿರುಗುವ 
ಗಾಣದೆತ್ತಿನಂತೆ ಪೂರ್ವಲಿಖಿತ ಮುಂದುಗಾಣಲೀಯದು (ಬಸವ. ೫೭೮). 

[ದೇ, ॥ ತನಿ. ಎಜುಳ್‌ ಎ ಕಂಬ ; ತೆಲು, ರಾಡು - ಕಂಬ] 

ಅರಳೆಲೆ, ಅರಲೆಲೆ, ಅಲರೆಲೆ, ಅಳರೆಲೆ (ನಾ). ಮಕ್ಕಳ ಹಣೆಗೂ, 
ಸೊಂಟಕ್ಕೂ ಪ್ರಾಣಿಗಳ ನೆತ್ತಿಗೂ, ಮನೆಗಳ ಮುಂಭಾಗಕ್ಕೂ 
ಕಟ್ಟುವ ಅರಳಿಯ ಎಲೆಯ ಆಕಾರದ ಒಂದು ಒಡವೆ: ನೊಸ 
ಲೊಳೊಡಂಬಡುವರಳೆಲೆ (ಪಂಪಭಾ. ೨-೪) ; ಅರಳೆಲೆ ಪೊಂಗುನೂಲ್‌ 
ಪುಲಿಯುಗುರ್‌ ಮಣಿಕಿಂಕಿಣಿಗೆಜ್ಜೆ ಎ * * ಏನೆಸೆದಿರ್ದುದೊ ನಾಲ 
ಮಂಡನಂ (ಅಜಿತ. ೫-೬೨), ಶಾಂಕರಿಗೆಸೆದುದು ಮುಂದಲೆಯೊಳಗರ | 
ಳೆಲೆ ಬಹುರತ್ನನೂತ್ನಕಾಂತಿಗಳಿಂದೆಂ (ಗಿರಿಕ. ೩-೮೧) ; ಮಂಡೆಮೊದಲ | 
ನಂಡಲೆವರಳೆಲೆಯನು ಕೊಂಡಾಡುವರೆನ್ನಳವೆ (ಅಂಜಚ. ೪-೪೬); ಕುರು 
ವಿಂದದಳ ಖಚಿತ ಸೋಪಾನ ಬಜ್ಜರಗಳರಳೆಲೆಯು ಮರಕತದ ತಳ್ಳು 
(ವೆಂಕಾರಾ, ೫-೬-೨೧). ಅರಲೆಲೆ:; ಅಲರೆಸೆವೆಳದಳಿರೆಲೆಯರಲಿಲೆ | 25 
ಬಲ್ಮಿಡಿ ಮಿಸುಪ ಪಚ್ಚೆಗೊಂಡಲಮಳಿ ಕಜ್ಜಲ ತಿಲಕಮಾಗೆ ತೋರ್ಪುದು 
ಬಾಲನಂದದಿಂ ಮಾಕಂದಂ (ಕುಸುಮಾ, ೫-೩೬). ಅಲರೆಲೆ: ತಳೆದ 
ಸಹಜಚ್ಛಿದ್ರ ಕರ್ನಂಗಳಿಗೆ ಮಣಿಮಾಂಗಾಯನಿಟ್ಟಳು ಅಲರೆಲೆಯ ಸಿಖ 
ಯಲಿ ತೊಡರ್ಚಿ (ಸಾಳ್ವಭಾ. ೨೧-೭೫). ಅಳರೆಲೆ : ಅಳರೆಲೆಗಳಲುಗೆ 
ಮಾಂಗಾಯ್‌ ಚಳಯಿಸೆ ಕಿಂಕಿಣಿಗಳುಳಿಯೆ ಶಿಶು ನಡೆಗಲ್ವಂ (ಪುಪ್ಪಫ. 50 
೧೨-೬೬) ; ಅಳರೆಲೆಯತ್ತಿ [ಪಾಠಾಂ. ಅರಳೆಲೆ ಮತ್ತಿ, ಅಳಕಡ್ಡಿ ಮತ್ತಿ] 
ಕಾಯ್‌ ಫುಲಿಯುಗುರ್‌ ನಿಗಳಂ ಕಿಟುಗೆಜ್ಜೆ... ಅಚ್ಕುತನಾದ 
ಮೊಪ್ಪಿದಂ (ಸೂಕ್ತಿಸು. ೭-೭೫). [ಅರಳ್ಳಿ * ಎಲೆ] 

ಅರಳೆಲೆಮಾಲೆ (ನಾ). ಅರಳಿ ಎಲೆಗಳ ಆಕಾರದ ಬಟ್ಟುಗಳ ಚಿನ್ನ| 
ಅಥವಾ ಬೆಳ್ಳಿಯ ಸರ: ತಲೆವಳಸಿ ನೆಲೆಗೊಳಿಸಿದ ಮಾಣಿಕೃದ ತಲೆ |55 
ಮಾಲೆಯ ಪರಿಸರದೊಳೆಳಲೆವಿಟ್ಟ ಕನಕದರಳೆಲೆಮಾಲೆಯ (ರಾಜಶೇ. | 
೬-೧೧ ವ). [ಅರಳೆಲೆ * ಮಾಲೆ] 

ಅರಳೇಳ್‌ (ಕ್ರಿ). ಧಾನ್ಯದಂತೆ ಅರಳಾಗಿ ಸಿಡಿದು ಹೊಮ್ಮು; ಅವ 
ಲಾಗು : ಘರಿಘರಿಲೆಂದು ಸೀಡುವು ವಿಹಂಗಕುಲಂ ಕೆಜಕಿಬಾವಿಬೆಂಚೆಗಳ್‌ 
ಪುರಿದರಳೆಳ್ಲುವು (ಗಿಂಕ. ೯-೨೧). [ಅರಳ್ಳ್‌ + ಏಳು] 

ಅರಕ್ಕಿ "ಅಲರ್ಕೆ' ನೋ. 

ಅರಳ್ಲೆಣ್‌, ಅರಳುಗಣ್‌, ಅರಳುಗಣ್ಣು (ನಾ). ಅರಳಿದ ಕಣ್ಣು; 
ಅಗಲವಾದ ಕಣ್ಣು : ಚಿಲ್ಲೆಗಣ್ಣವರರಳ್ಳಣ್ಣವರ್‌ ನಿಡುಗಣ್ಣ ಹುಲ್ಲೆ 
ಗಣ್ಣವರೆಸಲ್ಲಣ್ಣ ಲಲ್ಲೆಗಣ್ಣವರ್‌: . .. ಎಯ್ದಿತೊಗ್ಗಿನಲಿ (ಮೋಹತ. 
೨೪-೧೨) ; ಕೆಂಪೇಟ್‌ದರಳ್ನಣ್ಣ ಕಡೆ ಪರೆದ ಕುರುಳಾಂತ ನುಂಪುವಣೆ | 45 
ಮಸುಳ್ಗ ತಿಲಕಂ (ಚೆಬಪು. ೧೯-೨೫). ಅರಳುಗಣ್‌ : ಇರಿಸಿದನೊ ಕೈರ 


15 


೩೮೦ 


ಅರಾಶಿದಲ್ಲಣ 


ವವನೆಂದೆನಲರಳುಗಂಗಳ ಢಾಳವೊಪ್ಪಿಕೆ ಬಂದಳ್‌' (ಕುವ್ಯಾವಿ. ೧-೨೩) ; 
ಅಳಿಗುರುಳ ತಾವರೆಮೊಗದ ಪೊಳೆವರಳುಗಂಗಳ (ಸಾಳ್ವಭಾ. ೨-೨); 
ಪರಮಕಾರುಣ್ಯಾಬ್ಕಿ ನೆಲಸಿಹನರಳುಗಂಗಳಲಿ ಅಖಿಲ ಭುವನೋತ್ಯರ 
ಶುಭಪ್ರದನಾಗಿ (ನಿಭಾಗ. ೫-೧೦-೩೬). ಅರಳುಗಣ್ಣು : ಬೆರಳಲುಳದೊ 
ಳಾಂದೋಳಿಸಮಸ್ತಕದರಳುಗಣ್ಣಬಲೆಯೊಪ್ಪಿದಳು (ಕಂನವಿ. ೯-೧೭೪). 
[ಅರಳ್ಳ್ಕು (ಆ ಅಲರ್‌,) * ಕರ್ಣ) 
ಅರಳ್ಲೆಖಕೆ "ಅಲರ್ಗಅಕ್‌? ನೋ. 
ಅರಳ್ಲೊಡು "ಅಲರ್ಗೂಡು? ನೋ. 
ಅರಳು "ಅಲರ್ಚು' ನೋ. 
| ಅರಳ್ಳಿಲ್ಲು "ಅಲರ್ವಿಲ್‌' ನೋ. 
ನಳಂದ (ನಾ). ಅರಳಿದ ಹೂವು: ಕುಚ್ಚು ಕುಚ್ಚಿನ ಕೇಸರದ 
| ಅರಳ್ಮಲರುಗಳ್‌ (ಶ್ರೀರಾಮಾ. ೫೬೬-೩೮೭). 
[ಆರಳ್ಕ್‌ (ಆ ಅಲರ್‌]) * ಮಲರು (ಆ ಮಲರ್‌)] 
ಅರಳ್ಮಳೆ "ಅಲರ್ಮಟ3? ನೋ. 
ಅರಳ್ಕುಡಿ "ಅಲರ್ಮುಡಿ' ನೋ. 
ಅರಳ್ಕಾಸು "ಅಲರ್ವಾಸು? ನೋ. 
ಅರಲಾಿ ? "ಅರಳ್ಳಿ' ನೋ. 


| ಅರಲಿಮುಳ್ಳು (ನಾ). ಒಂದು 


ಪ್ರದೇಶದ (ಊರಿನ) ಹೆಸರು (?): 
ಶ್ರೀಪ್ರಭು ಮೆಜಂಪೊತೆವಾನಾ ಮಗ ಎಲೋಯಮುಗಮವಖತನ ವಿಲ್ಲ 
ಡರಟೀಮುಳ್ಳುಳ್‌ ಸ್ವರ್ಗಯೋದನ (ಎಕ. ೩, ಚಿಂತಾಮ. ೧೦೭-೩; 800). 
[ಅರಟಕಿ (ಆ ಅರಳ್ಳಿ) * ಮುಳ್ಳು (ಆ ಮುಳ್‌)) 
ಅರಾಕು "ಅರಕ್ಕ' ನೋ. 
ಅರಾಜಕ (ಗು). ೧. ರಾಜನನ್ನು ಹೊಂದಿಲ್ಲದ. (ನಾ). ೨. ರಾಜ 
ನಿಲ್ಲದಿರುವ ಸ್ಥಿತಿ; ಅವ್ಯವಸ್ಥೆ ; ಗೊಂದಲ: ಜಗವರಾಜಕವಾಯ್ತು 
(ಕುವ್ಯಾದ್ರೋ. ೧-೪೩). [ಸಂ.] 
ಅರಾಜಕತೆ (ನಾ). ರಾಜನಿಲ್ಲದ ಸ್ಥಿತಿ; ಅನಾಯಕತ್ವ; ಅವ್ಯವಸ್ಥೆ : 
ಇಂಗ್ಲೀಷರು ಬಂಗಾಳಾದೇಶವನ್ನು ಅರಾಜಕತೆಯಿಂದ ಉದ್ಧಾರಮಾಡಿ 
ದರು (ಬಂಕಿಮ. ೨೭೧). [ಸಂ. ಅರಾಜಕತಾ) 
ಅರಾಜಿಕ (ನಾ). - ಅರಾಜಕ ೨: ಅರಾಜಿಕವಾದಾ ಕಾಲದಲ್ಲಿ ಡಕಾ 
ಯಿತಿಗಳನ್ನು ಮಾಡುವುದೇ ಎಲ್ಲರಿಗೂ ಕೆಲಸವಾಗಿದ್ದಿತು (ದೇವೀಚೌ., 
೧೦೮). [ಆ ಸಂ. ಅರಾಜಕ] 
ಅರಾಡಮುರಾಡ (ನಾ). ೧. “ಹಟಮಾರಿ; ಮಂಡ” (ಜಾನಕೋ. 
೧೬). ೨. ಮೊಂಡಾಟ; ಹೆಟಿ (ಸ್ಯಾಂಡರ್‌). 
[ಅರಾಡ್ಯ + ಮುರಾಡೃ] 
ಅರಾತಿ (ನಾ). ೧. ಹಗೆ; ಶತ್ರು: ಶ್ರೀಯನರಾತಿಸಾಧನ ಪಯೋನಿಧಿ 
ಯೊಳ್ಳ ಪಡೆದುಂ (ಪಂಪಭಾ. ೧-೧) ; ರಣದೊಳರಾತಿವಾರಣ ಘಟಾಳಿಯ 
ನೊರ್ವನೆ ಗೆಲ್ಡನ್‌ (ಗದಾಯು. ೧-೧೭). ೨. [ಜ್ಯೋತಿಷ] ಲಗ್ನದಿಂದ 
ಆರನೆಯ ಸ್ಥಾನ; ಶತ್ರುಸ್ಥಾನ : ಸಿತನಿಂ ಧರ್ಮ ಧನಾರಿ ಪಂಚಮ 
ದಶಾಯಸ್ಥಾ ನದೊಳ್‌ ಮಂದನಿಂ ತ್ರಿತಯಾರಾತಿ ಸುತಾಂತ್ಯದೊಳ್‌ ವ 
ಇಂದ್ರಮಂತ್ರಿ ಶುಭದಂ (ಜಾತತಿ. ೧೦-೧೧). [ಸಂ.] 
ಅರಾತಿಕಾಂತೆ (ನಾ). ಶತ್ರುವಿನ ಪತ್ನಿ: ಪಾವಡರ್ದಳಿವಂದೆಯಂತಿರಗಿ 
ವರ್ಸುಗಿವರ್ತದರಾತಿಕಾಂತೆಯರ್‌ (ರಾಜಶೇ. ೫-೧೦). 
[ಆರಾತಿ + ಕಾಂತೆ) 
ಅರಾತಿದಲ್ಲಣ (ನಾ). ಶತ್ರುಗಳಿಗೆ ಭಯವನ್ನುಂಟುಮಾಡುವವನು: 
ಕೊರ್ನಿದ ವಿಜಯ ಪರ್ವತವೇಜಕಿ ಬಂದನು ಗರ್ಪಿತಾರಾತಿದಲ್ಲಣನು 
| (ಭರಚ. ೩೬-೬೮). ([ಆರಾತಿ-- ತಲ್ಲಣ] 


ಅರಾತಿನಿಕರ ೩೮೧ ಅರಿಂದಮ 


ಅರಾತಿನಿಕೆರ (ನಾ). ಹಗೆಗಳ ಗುಂಪು; ಶತ್ರುಗಳ ಸಮೂಹ: ನೃಪ| | ಹರಿಗೆ ಕಪಟನನೆಸಗಿ ಕಿವಿಮೂಗರಿದುಹೋಯಿತು ನಿನ್ನೆ ತಂಗಿಗೆ 
ವೃಷಭನರಾತಿನಿಕರ ತರುದವದಹನಂ (ಕನಿರಾ. ೩-೧೫೭). | (ಕೌಶಿರಾ. ೧೪-೨೨). 
[ಅರಾತಿ + ನಿಕರ] [ದೇ, ॥ ತಮಿ. ಮಲ, ಅರಿ; ಕೊಲಾ. ನಾಯ್ಕಿ. ಅರ್‌] 
ಅರಾತಿಸ್ಥಾನ (ನಾ). ೧. ಶತ್ರುವಿನ ಸ್ಥಾನ. ೨. [ಜ್ಯೋತಿಷ] ಲಗ್ನ! | ಅರ್ಮಿ "ಅಜಾ? ನೋ. 
ದಿಂದ ಆರನೆಯ ಸ್ಥಾನ: ಇರೆ ಲಗ್ನಕ್ಕೆ... ಹಿಮಕರಂ ... ಆರಾತಿ| 5] ಅರಿ (ಕ್ರಿ). ಅಕ್ಕಿ ಮುಂತಾದ ಧಾನ್ಯಗಳನ್ನು ನೀರಿನಲ್ಲಿ ಜಾಲಿಸಿ 


ಸ್ಥಾನದೊಳ ಕೂಡೆ ನಿಷ್ಮುರಂ (ಜಾತತಿ. ೧೮-೭). [ಅರಾತಿ * ಸ್ಥಾನ]! ಕಲ್ಲು ಮಣ್ಣು ತೆಗ್ಗೆ ಶೋಧಿಸು. 
ಅರಾತಿಹರ (ನಾ). ಶತ್ರುಗಳನ್ನು ನಾಶಮಾಡುವವನು : ಅರಾತಿಹರ | (ದೇ. ॥ ತನಿ. ಮಲ. ಕೊಡ. ತುಳು. ಅರ] 
ಜಯ ಜೀಯ ಎಂದುದು ವಂದಿಸಂದೋಹ (ಕುವ್ಯಾಕ. ೨೧-೧೩). ಅರ್ಕಿ (ನಾ). ಹೊಲಗದ್ದೆಗಳಲ್ಲಿ ಹಿಡಿಟಡಿಯಾಗಿ ಕೊಯ್ದು ಅಲ್ಲಲ್ಲೇ 
[ಅರಾತಿ * ಹರ] ಗುಡ್ಡೆ ಹಾಕುವ ತೆನೆ, --ತೆನೆಯಿಂದ ಕೂಡಿದ ಹುಲ್ಲು: “ಧಾನ್ಯ 
ಅರಾಬಿ (ನಾ). ಅಗಲ; ವಿಸ್ತಾರ; ವಿಶಾಲ. 10| ಯುತ ತೃಣದ ರಾಶಿಯೊಳ್‌... ಆರಿಯೆಂಬ ಶಬ್ದಂ? (ಶಬ್ದಮಂ. ೧೦೫); 
ಅರಾಜಿಗೋಡೆ - ಊರ ಸುತ್ತಲೂ ಇರುವ ಗೋಡೆ; ಉದ್ದ ಸಾಳಿನನ ಬೆಳೆಯಿತ್ತು ಕೊಯಿದು ಅರಿಯ ಹಾಕಲಾಗಿ ಒಂದಕ್ಕೆ ಎರಡಾಗಿ 
ವಾದ ಗೋಡೆ (ಸ್ಯಾಂಡ್‌). ಎರಡಕ್ಕೆ ಮೂಲುಗೂಡಿ ಹೋಿಗಟ್ಟತ್ತು (ಅವರೇ. ೫). ೨. ನೆಲ್ಲು 
[+ ಅರೆ. ಆರಾಬಾ ; ಮರಾ. ಅರಬಾ. / ತುಳು. ಅರಾಬಿ] ಮುಂತಾದ ಧಾನ್ಯಗಳನ್ನು ಹುಲ್ಲಿನಿಂದ ಬೇರ್ಪಡಿಸಲು ಮೇಲಕ್ಕೆ 
ಅರಾಬು (ನಾ). ಗಾಬರಿ; ಗದ್ದಲ; ಕಕ್ಕಾಬಿಕ್ಕಿ; ದಂಗೆ; ಅವಾಂ ಎತ್ತಿ ಬಡಿಯುವಾಗ ಒಂದು ಬಾರಿಗೆ ತೆಗೆದುಕೊಳ್ಳುವಷ್ಟು ತೆನೆ 


ತರ (ಸ್ಕಾಂಡರ್‌). [«- ಮರಾ. ಅರಾಬಾ - ಗೊಂದಲ. / ತೆಲು,] ಹುಲ್ಲಿನ ಮೊತ್ತ (ಉಕ. 8). (ದೇ. ॥ ತಮಿ. ತುಳು. ಅರಿ) 
ಅರಾಲ, ಅರಾಳ್ಕ (ಗು). ೧. ಬಾಗಿದ; ಡೊಂಕಾದ; ವಕ್ರವಾದ. ಅರ್ಕಿ (ನಾ). ಕಣ್ಣಿನ ರಫ್ಸೆಗಳೊಳಗೆ ದುರ್ಮಾಂಸ ಬೆಳೆದುಕೊಳ್ಳುವ 


_ 
ಳು 


(ನಾ). ೨. ಒಂದು ಜಾತಿಯ ಗಿಡ; ರಾಳ. ಅರಾಳ್ಕೆ (ಗ್ಯಾರಿಟ್‌). ಒಂದು ಬಗೆಯ ಕಣ್ಣುರೋಗ : *ನಯನರೋಗದೊಳ್‌' ಛೇದನ 
೩. [ನಾಟ್ಯ] ಅಸಂಯುತ ಹಸ್ತಗಳಲ್ಲಿ ಒಂದು : ನಾಟ್ಕ ಶಾಸ್ತ್ರದಲ್ಲಿ ದೊಳರಿಯೆಂಬ ಶಬ್ದಂ” (ಶಬ್ದಮಂ. ೧೦೫) ; ಅರಿ ಪಾಳಿ ಪಟೋಲಂ 
ಹೇಳಿರುವ ಆಸಂಯುತ ಹಸ್ತಗಳು ಯಾವುವೆಂದರೆ ಪತಾಕ ... ಆರಾಳ » «« ಎಂಬ ಪಲವಕ್ಷಿರೋಗಮಂ ಕಳೆಗುಮಂಜನಂ (ಅಶ್ವಶಾ. ೧೫-೧೫). 
(ಆಭಾನೃ. ೪೭). [ಸಂ.] 20, “ಅರಿಗಣ್ಣು? ಪರಾ. (ಜೇ. ॥ ತಮಿ. ಅರಿ] 
ಅರಾಲು (ನಾ). (ಕರಾ) ಕಡಲಿನ ಬಳಿಯ ಮರಳುದಿಣ್ಣೆ : ಅವರ | |ಅರ್ಕಿ (ನಾ). ೧. ಹಗೆ; ಶತ್ರು; ವಿರೋಧಿ. ೨. ಆರು ಎಂಬ 
. ಮನೆಯಿರುವುದು ಅರಾಲಿನ ಒಂದು ಬದಿಯಲ್ಲಿ (ಮರಮ. ೧). ಸಂಖ್ಯೆಯ ಸಂಕೇತ. ೩. [ಜ್ಯೋತಿಷ] ಆರನೆಯ ಸ್ಥಾನ. 
[+ ತಮಿ. ಅಜಲ್‌ ಎ ಕಡಲ ಕರೆಯ ಕಪ್ಪು ಮರಳು] ಅರಿತಟ್ಟಿ ಕಂಠೀರವ - ಶತ್ರುಗಳಿಗೆ ಸಿಂಹಪ್ರಾಯನಾದವನು ; 
ಅರಾಸ್ಟ್ರಿ ಕತೆ (ನಾ). ರಾಷ್ಟ್ರಕತೆಯಿಲ್ಲದಿರುವುದು : ಆಧುನಿಕ ಪ್ರಪಂಚ ಒಂದು ಬಿರುದು: ವೀರಸಿಖಾಮಣಿ [ಅರಿತಟ್ಟಿ ಕ]ಣ್ಮೀರವಂ ಸಮರೈಕ 
ದಲ್ಲಿ ಅರಾಸ್ಟ್ರಿಕತೆ (5೭೩೭೮॥655685) ಅತಿ ಭೀಕರವಾದ ಪರಿಸ್ಥಿತಿ (ನಂಟರು. [25] ಭೈರವಂ (ಸೌಇಇ. ೫೫೪, ೩೯-೧೮ ; 1064). ಅರಿದಿಶಾಪಟ - ಶತ್ರು 
೧೦೧). [ಸೆಂ. ಅರಾಸ್ಟ್ರಿಕತಾ] ಗಳನ್ನು ದಿಕ್ಕಾಪಾಲಾಗಿ ಓಡಿಸುವವನು; ಒಂದು ಬಿರುದು : 
ಅರಾಸ್ಕ "ಅರಸ್ಕ' ನೋ. ಅರಿದಿಶಾಪಟಿ ಬೀಳುಕೊಟ್ಟನು ರಾಯಸವ ಬರೆಸಿ (ಕುವ್ಯಾವಿ. ೧೦-೪೩). 
ಅರಾಸ್ಕ (ನಾ). ಭೀತಿ; ಭಯ. ಅರಿದಿಶಾಪಟ ಮಲ್ಲ - ಹಗೆಗಳನ್ನು ದಿಗಂತಕ್ಕೆ ಓಡಿಸಬಲ್ಲ ಶೂರ; 
ಅರಾಸವಿಲ್ಲದವ - ಭೀತಿಯಿಲ್ಲದವನು; ಭಯವಿಲ್ಲದವನು ಒಂದು ಬಿರುದು: ಅರಿದಿಶಾಪಟಮಲ್ಲ ಬಂದನು ಪಯಣಗತಿಗಳಲಿ 
(ಸ್ಯಾಂಡರ್‌). [2.1 ಹಿಂ. ಹಿರಾಸ್‌ - ಭೀತಿ, ಭಯ] 30 (ತೊರರಾ. ೧-೬-೭). [Xo] 
ಆರಾಳ್ಕೆ "ಅರಾಲ? ನೋ. ಅರಿಉರ (ನಾ). ಒಂದು ಊರಿನ ಹೆಸರು: ಆಕೃಳ್ಳೆಲೂರ ಮಕನ್ಹಿರ್‌ 
ಅರಾಳ್ಕೆ (ನಾ). ಆನೆಗಳಲ್ಲಿ ಮಧ್ಯಮವರ್ಗದ ಒಂದು ಜಾತಿ: ಯಾ ಮಾದಪ್ಪನ್ನಂ ಅರಿಉರದ ಆಗ್ಲಿರವೆರ್‌ ಪೆರ್ಗಡೆತನಕೆಯ (ಎಕ. 1೪, 
ಪ್ರಮಾಣಕಿಂತಲೂ ಅಧಿಕವಾಗಿ ವಂದು ಆರತಿ ಪ್ರಮಾಣ ಉನ್ನತತ್ವವೂ ಗುಂಡ್ಲು ಪೇ. ೮೮-೩ ; 750). 
ದೈರ್ಫ್ಯವೂ ವಿಸ್ತಾರವೂ ಉಳ್ಳ ಆನೆಗಳು ಮಧ್ಯಮಗಳೆನಿಸಿಕೊಂಡು ಅರಿಉರ್ಪಸ್ನಿರ್ವರ್‌ - ಅರಿವುರದ ಹನ್ನೆರಡು ಮಂದಿ (7): 
ಅರಾಳಗಳೆಂಬ ಪೆಸರಂ ಪಡೆಯುವವು (ಸೌಗಂಧಿ. ೨೬೭-೧೩). 35 |. ಅರಿಉರ್ಪ್ಸನ್ನಿರ್ವ್ವರು ತೊಜಕಿಕ್ಯಾರಾಟ್ಟಉ ಪೆಕ್ಕವಿಯ ಮುವೊಲ್ಬೋ 
(ಸೆಂ. ಅರಾಲ ಎ ಮದವೇರಿದ ಅನೆ] ಗೆಯು ಕೂಡಲೂರು ಇನೆತ್ತು ಮೂರ್‌ ನೆರಸಾಸನಮಾಗೆ ಕುದಿಯ್ಯ (ಎಕ. 
ಅರಿ (ಕ್ರಿ). ೧. ಕತ್ತರಿಸು; ಕಡಿದುಹಾಕು; ಕೊಯ್ಯು: “ಆರಿ- 19, ಗುಂಡ್ಲು ಪೇ. ೮೮-೪ ; 750). [ಅರಿ * ಪುರ] 
ಕೃಂತನೇ (ಕತ್ತರಿಸು) » (ಶಮಧಾ) ; “ಛೇದನದೊಳರಿಯೆಂಬ ಶಬ್ದಂ? | | ಅರಿಂಜಯ (ನಾ). ೧. ಹಗೆಗಳನ್ನು ಗೆಲ್ಲುವವನು: ಮತ್ತಿನೈಸರ 
(ಶಬ್ದಮಂ. ೧೦೫); ಪುಗುವ ಕಳ್ಳನ ಮೂಗನರಿದೊಡವಂ ಪೊಜಮಟ್ಟು ಮುರದೊಳ್‌ ತಳತ್ತಳಿಸೆ ಬಂದನರಿಂಜಯನಂಜನಾಸುತಂ (ಪಂರಾಮಾ. 
(ವಡ್ಡಾ ರಾ. ೧೫-೩೧) ; ವಿವೇಕ ವಿಕಳರವೋಲ* ಬಾಲರ ತಲೆಯನರಿದು |40| ೧೧-೧೬೧). ೨. ಒಂದು ದೇಶದ ಹೆಸರು: ತೋರ್ಪದಿಂತರಿಂಜಯ 
ತಂದೆಯೊ (ಗದಾಯು. ೯-೩೪); ಅರಿ ಅರಿ ಪೊಯ್‌ ಪೊಯ್‌ ಸೀಳ್‌ ಸಮಾಹ್ವಯಂ ಜನಪದಂ ಸುಖೈಕಾಸ್ಟದಂ (ಚಂದ್ರಪು. ೫-೯೩). [ಸಂ.] 
ಸೀಳ್‌ (ಧರ್ಮಾಮೃ. ೬-೧೯೩); ಹರೆ ತನ್ನ ಭಕ್ತರ... ಅರಿದು ನೋಡುವ| | ಅರಿಂದಮ (ನಾ). ಶತ್ರುಗಳನ್ನು ದಮನಮಾಡುವವನು : ಪತಿಯ 
ಕಬ್ಬಿನ ಕೋಲಿನಂತೆ (ದೇದಾವ. ೪೩-೯೦) ; ಕೃಪಾಣವ ಜಡಿದು ಗಂಟಲ ಪದಾರವಿಂದಮನರಿಂದಮನರ್ಚಿಸಿದಂ ಕಿರೀಟಿ ಕೀಲಿತ ಹರಿ ನೀಲ ರತ್ನ 
ಬಳಿಗೆ ಹೂಡಿದನರಿವುದಕೆ ಕೊರಳ (ಕುವ್ಯಾದ್ರೋ. ೧೪-೧೧) ; ತಜದರ ರುಚಿ ಮಂಜರಿಯೆಂಬತಸೀಲತಾಂತದಿಂ (ಪಂರಾಮಾ. ೫-೧೨); ಹೇ 
ರಿದರ್‌ ಕೂಡೆ ಕತ್ತರಿಸಿದರ್‌ ( ಚೆಬಪು. ೨೧-೨೦). 45 ಆರಿಂದಮ, ಮಸೆಯದಿರ್‌ ನೆನಹುಸಾಣಿಯೊಳಳಲ ಕತ್ತಿಯಂ( ಶ್ರೀರಾಮಾ. 


ಅರಿಧುಹೋಗು - ಕತ್ರರಿಸಿಹೋಗು; ತುಂಡಾಗಿಹೋಗು: ೨೯೫-೨೮೪). (ಸಂ.] 


ಅರಿಕಟಿಕ 


ಅರಿಕಟಕ (ನಾ). ಹಗೆಗಳ ಪಾಳೆಯ; ಶತ್ರುಸೈನ್ಯ: ಅರಿಕಟಿಕಭೇದ 
ಕನ ನಾನಾಯುಧವಿಶಾರದನ . . , ಸೇನಾಪತಿಯ ಮಾಡುವುದರಸ 
(ಕುವ್ಯಾಉ. ೩-೮೮). [ಅರಿ * ಕಟಕ] 
ಅರಿಕಟ್ಟು (ಕ್ರಿ). ಕೊಯ್ದ ಹುಲ್ಲನ್ನು ಅಥವಾ ತೆನೆಯನ್ನು ಒಟ್ಟು 
ಗೂಡಿಸಿ ಕಂತೆಕಂತೆಯಾಗಿ ಕಟ್ಟು; ಸಿವುಡುಕಟ್ಟು : ನಾನು ಕೊಯ್ದೆ 
ಅವಳು ಅರಿಕಟ್ಟ ದಳು (ಪುನರು. ೪೭೫). [ಆರ್ಮಿ + ಕಟ್ಟು) 
ಅರಿಕತ್ತರಿ (ನಾ). ವೈರಿಯ ಖಡ್ಗ : ಅರಿಕತ್ತರಿ ಹರಣದ ದಯದಿರವ 
ಬಲ್ಲುದೇ? ಬಿಜುನುಡಿವವ ಮಾನ್ಕರ ಮಾನದ ಮನ್ನಣೆಯ ಬಲ್ಲನೇ 
(ಮೋಳಿಮಾ. ೫೫). (ಆರ್ಮಿ * ಕತ್ತರಿ] 
ಅರಿಕಾಮಧ್ವಂಸಿ (ನಾ). ೧. ಹಗೆಯಾದ ಕಾಮನನ್ನು ಧ್ವಂಸಮಾಡಿ 
ದವನು; ಶಿವ. ೨. ಶತ್ರುವಾದ ಕದಂಬ ಕಾಮನನ್ನು ಧ್ವಂಸ 
ಮಾಡಿದವನು. ೧, ೨: ಅರಿಕಾಮಧ್ವಂಸಿ ನಾಗವ್ರಜಮಯಕಟಕಂ 
ರಾಜರಾಜಪ್ರತಿಷ್ಠಾನಿರತಂ . .. ರಕ್ಷಿಸುಗೆ ವಸುಧೆಯಂ ಯುದ್ಧರಂಗ 
ತ್ರಿಣೇತ್ರಂ (ಜಗವಿ. ೧-೩). [ಆ ಸಂ. ಅರಿಕಾಮಧ್ವಂಸಿನ್‌] 
ಅರಿಕುಠಾರ (ನಾ). ೧. ಹಗೆಗಳಿಗೆ ಕೊಡಲಿಯಂತಿರುವವನು. 
೨. ಒಂದು ಊರಿನ ಹೆಸರು: ಅರಿಕುಠಾರದ ಸೂರಿಪಂಡಿತರಾತ್ಮಜಂ 
ಚಿಕತಮ್ಮನಾವರ ಸುಪುತ್ರನು (ಅರ್ಧನೇ. ೧ ಉಪೋ) ; ಅರಿಕುಠಾರದ 
ಠಾಣೆಯದಾರನು ನನ್ನನ್ನು ಗಿಡ್ಡೆಂಗಿಗೆ ನೂಕಿ ಅರಮನೆಗೆ ವರದಿ ಮಾಡ 
ದಿರುವುದಿಲ್ಲ (ಮಂತ್ರಶ. ೪೨-೧೬). ಗ ಈಗಿನ ಚಾಮರಾಜನಗರಕ್ಕೆ 
ಹಿಂದೆ ಇದ್ದ ಹೆಸರು. [ಅಕ್ಕಿ * ಕುಠಾರ] 
ಅರಿಕೆ “ಅಣಕೆ' ನೋ. 
ಅರಿಕೆಗೊಳ್‌ (ಕ್ರಿ). ಪ್ರಖ್ಯಾತಿಯನ್ನು ಹೊಂದು; ಪ್ರಸಿದ್ಧವಾಗು: ಆ 
ಅರಮನೆಯ ಅರಿಕೆಗೊಂಡಿರುವ ಬೊಕ್ಕಸವನ್ನು ಮಾತ್ರ ... ನಮಗೇ 
ಕಳುಹಿಕೊಡಬೇಕು (ಬೆಟ್ಟಅ. ೫೮). [ಅರಿಕೆ (ಆ ಅಜಕಿಕೆ) + ಕೊಳ್‌] 
ಅರಿಕೆನಾಯಕೆ "ಅಟಕೆನಾಯಕ' ನೋ. 
ಅರಿಕೇಸರಿ (ನಾ). ೧. ಶತ್ರುಗಳಿಗೆ ಸಿಂಹಪ್ರಾಯನಾದವನು ; 
ಒಂದು ಬಿರುದು. ೨. ಒಬ್ಬ ರಾಜನ ಹೆಸರು : ಉದಾತ್ತ ನಾರಾಯಣ 
ನಾದ ದೇವನೆಮಗೀಗರಿಕೇಸರಿ ಸೌಖ್ಯಕೋಟಿಯಂ (ಪಂಪಭಾ. ೧-೧); 
ಶ್ರೀಮದರಿಕೇಸರಿ ದೇವರು (ಇಎ. X11, ೧೭೧-೩೩ ; 1055). 
[ಅರ್ಕ * ಕೇಸರಿ) 
ಅರಿಕೋಲು (ನಾ). ಒಕ್ಕಣೆಗಾಗಿ ಹಾಕುವ ಧಾನ್ಯದ ಅರಿಗಳನ್ನು 
ಹದವಾಗಿ ಹರಡಲು ಬಳಸುವ ಕೊಕ್ಕೆಗೋಲು; ಮೆರೆಗೋಲು : 
ಆಕಾಶದರಿಕೋಲು ಭೂಮಿತೂಕೆದ ಕುಂಟಿ. . . ನೂರೊಂದು ಸಾಲ 
ಹೊಡೆದನ್ನೆ (ಜಗೀತೆ. ೯೧); ಕೈಯಲ್ಲಿ ಮುಟ್ಟದೆ ಅರಿಗೋಲಿನಲ್ಲಿ 
ನೂಕುವನು (ಅರಸಾ. ೨೦೫). [ಅರ್ಕಿ* ಕೋಲು (ಆ ಕೋಲ್‌)] 
ಅರಿಗ (ನಾ). ೧. ಒಬ್ಬ ರಾಜ; ಅರಿಕೇಸರಿ: ಸರಸ್ವತಿ... ಈಗರಿಗಂಗೆ 
ವಿಶುದ್ಧ ಬುದ್ಧಿಯಂ ( ಪಂಸಭಾ. ೧-೫). ೨. ಒಬ್ಬಾತನ ಹೆಸರು: ಪಡೆ 
ವಳ್ಳ ಅರಿಗನು.ಎಆಕಿಯಬ್ಬೆಯುಂ (ಎಕ. ೪111, ಸೊರಬ. ೫೦೧-೬ ; 958). 
[ಆ ಅರಿಕೇಸರಿ] 
ಅರಿಗಂಟು (ನಾ). ಬಿಡಿಸಲು ಶಕ್ಕವಿಲ್ಲದ ಗಂಟು; ಒಳೆಗಂಟು: 
ಬಲಿದು ಬಿಡಿಸಲಾರದ ಅರಿಗಂಟಾಗಿ ಪರಿಣಮಿಸುವವರೆಗೆ ಹಾಗೇ 
ಇರಬೇಕೆಂದು ಆ ಗಂಗನ ಎಣಿಕೆಯಾಗಿರಬೇಕು (ವೀರಬಂ. ೮). 
[< ಅರಿದು + ಗಂಟು] 
ಅರಿಗಣ್ಣು (ನಾ). ಕೆಪ್ಸೆಯೊಳಗೆ ದುರ್ಮಾ೯ಂಸ ಬೆಳೆದುಕೊಂಡ 
ಕಣ್ಣು; ಅರಿ ಬೆಳೆದುಕೊಂಡಿರುವ ಕಣ್ಣು : ಜಲಮಾಳ್ವಗಣ್ಣೊ ಅರಿ 
ಗಣ್ಣೊ (ಮಹಾವಿ. ೭-೫೧). [ಅರ್ಕಿ* ಕಣ್ಣು (ಆ ಕಣ್‌) 


೩೮೨ 


5 


20 


25 


30 


40 


45 


ಅರಿದಾಳ 


| ಅರಿಗಲ್ಲು (ನಾ). ಕಣ್ಣಿನ ಕೋಗಕ್ಕೆ ಔಷಧಿಯಾಗಿ ಉಪಯೋಗಿ 
ಸುವ ಕಲ್ಲು (ಸ್ಕಾಂಡರ್‌). [ಆರ್ಮಿ * ಕಲ್ಲು (ಆ ಕಲ್ಮ್‌)] 

ಅರಿಘಟೆ (ನಾ). ಶತ್ರುಗಳ ಸೈನ್ಯ, ಸಮೂಹ. 

ಅರಿಘಟಿಮಲ್ಲ - ಶತ್ರುಗಳ ಸಮೂಹಕ್ಕೆ ಜಟ್ಟಿಯಾದವನು; 

ಒಂದು ಬಿರುದು: ಅರಿಘಟಿಮಲ್ಲನ ಬೀಡಂ ಪರಿರಕ್ಷಿಪ ತಳಜ ನಾಗ 
ವರ್ಮಂ ದಯೆಯಿಂ (ಸಾಇಇ. xx, ೫೫-೩೦ ; 1082). [ಆರ್ಮಿ * ಘಟಿ] 

ಅರಿಟಣ "ಅರುಟಾಳ? ನೋ. 

ಅರಿಬಾಳ "ಅರುಟಾಳ? ನೋ. 

ಅರಿಟ್ಟನೇಮಿ, ಅರಿಟ್ಟೋ ನೇಮಿ (ನಾ). ೧. ಇಪ್ಪತ್ತೆರಡನೆಯ 
ತೀರ್ಥಂಕರನ ಹೆಸರು. ೨. ಒಬ್ಬಾ ತ ನ ಹೆಸರು: ಶ್ರೀಮತ್ಮಲೆ 
ಗೊಳ್ಳದ ಅರ್ಲಿಟ್ಟನೇಮಿ ಪಣ್ಣಿತರ್‌ (ಎಕ. 11, ೪೫೮-೧; 950). 
ಅರಿಟ್ವೋನೇಮಿ : ೨. ಶಿಸ್ಕರ್‌ ಅರಿಟ್ಟೋನೇಮಿ ಮಾಡಿಸಿದರ್‌ 
ಸಿದ್ಧಂ (ಎಕ. 11, ೬೧-೨; 900). [ಆ ಸಂ. ಅರಿಸ್ಟನೇಮಿ] 

ಅರಿಣೆ "ಅಯ್ರಣೆ ನೋ. 

ಅರಿತೆ "ಅಅತ' ನೋ. 

ಅರಿತ್ರ (ನಾ). ೧. ಹರಿಗೋಲು : “ಅರಿತ್ರಯೆನೆ ನೀರ ಹರುಗೋಲ್‌ ” 
(ಮಂಗರಾ. ೧೨೩-೧೩). ೨. ಹರಿಗೋಲು ಮುಂದಕ್ಕೆ ಚಲಿಸುವಂತೆ 
ಮಾಡುವ ಸಾಧನ ; ಹುಟ್ಟು: “ಅರಿತ್ರಂ ಕೋಟಪ[ಪಾ]ತ್ರಂ -ಈ 
೨ ನಾವೆಯ ಸೋಗೆ (ಹಲಾಯು. ೧೧೧-೫೦). ([ಸಂ.] 

ಅರಿದಲ "ಅರಿದಾಳ ನೋ. 

ಅರಿದಲೆ (ನಾ). ೧. ಕತ್ತರಿಸಿದ ತಲೆಯ ಶಿಲ್ಪವನ್ನುಳ್ಳ ಒಂದು 
ಲಾಂಛನ. ೨. ಒಂದು ಬಿರುದು: ಅರಿದಲೆ ಸುಶಂಖಚಕ್ರಂ ... 
ಬಿರುದುಗಳನೊಸೆದೆತ್ತಿ (ಕೆಳನೃ. ೧-೧೦೧) ; ತತ್ಸದಾಶಿವನಾಯಕಂಗಮರಿ 
ದಲೆ ಮೇಘಡಂಬರ ದಿವಾಪ್ರದೀಪ ಮುಂತಾದ ಬಿರುದುಗಳನಿತ್ತು (ಕಳನ. 
೨-೪೯). [ಅರಿ * ತಲೆ] 

ಅರಿದಲ್ಲಣ (ನಾ). ಶತ್ರುಗಳನ್ನು ಭಯಪಡಿಸುವವನು : ಬಲ್ಲಿದರಿಗೆ 
ಬಲ್ಲಿದನೆಂಬ ಬಿರುದು ಅರಿದಲ್ಲಣನು ಎಂಬಂತೆ ಬಲು ಸಾಹಸ (ಕನಕ. 
೧೨೫-೩). [ಅರಿ * ತಲ್ಲಣ] 

ಅರಿದಳ "ಅರಿದಾಳ' ನೋ. 

ಅರಿದಾಳೆ, ಅರಿದಲ, ಅರಿದಳ (ನಾ). ಶಂಖಪಾಷಾಣ ಮತ್ತು 
ಗಂಧಕಗಳ ಸಂಯೋಗದಿಂದಾದಒಂದು ಬಗೆಯಹಳದಿಯ ಧಾತು 
ವಿಶೇಷ; ಹರಿತಾಲ: “ಅಂಗುಲಿಕಚೋರಮೆನಲರಿದಾಳಮೆನಿಸಿಕ್ಳು? 
(ಮಂಗರಾ. ೩೧-೭) ; ನಯಮಳವಟ್ಟ ಪಚ್ಚಿ ಸಹಕಾರದೊಳಿಂಗುಳಿಕಂ 
ತಳಿರ್ತಶೋಕೆಯೊಳರಿದಾಳಮುಳ್ಳಲರ್ದ ಸಂಪಗೆಯೊಳ್‌ , . . ಸಮನಾಗೆ 
(ಶಾಂತಿಪು. ೧-೬೪); ಕಾಲ್ಗಳರಿದಾಳದ ಮೇಗಣ ಕೆಂಪಿನಣ್ಕೆಯಿಂ ದಿಟ್ಟಗೆ 
ಬಂದುದಾರ್ಬರೆವರಿಂತಳವಟ್ಟರೆ ರಾಜಹಂಸನಂ (ಮಲ್ಲಿಪು. ೫-೩೬); 
ಅರಿದಾಳಂ ಸಿಂಧೂದ್ಭವಮರಿಸಿನಮೆಳಗಲುಕೆಯೆಂಬಿವಂ ಗೋಮೂತ್ರಂ 
ಬೆರಸರೆದು ಪೂಸೆ ತರ್ದುಂ ಮರವೂ[ವು) ವುಂ ಖರ್ಜಿಯುಂ ವಿಸರ್ಪಮು 
ಮಟ್‌ಗುಂ (ಲೋಕೋಪ. ೯-೧೦೫) ; ಅಕೆದಂತಾಡಿನ ಪಾಲಿಂದರಿದಾಳ 
ಬಿಡಾಲವಿಸ್ಕೆಯಂ ತೊಡೆದುಂ ಬಿಡುತಿರಲ್‌ (ಖಮದ. ೧೬-೧೬). 
ಅರಿದಲ : “ತಾಲ-ಅರಿದಲ? (ಓಷಧಿ. ೬೭). ಅರಿದಳೆ: “ಹರಿತಾಲಕ ಎ 
ಅರಿದಳ ನಾಚಿರಾ. ಕಿ); ಚತುರಂಗದ ಒಡನೆ ಮಿಸುಪರಿದಳವ ಪಿಡಿದಿರ್ದ 
ಕಡ್ಡಿಯಿಂ ಕಡೆಮಾಡಿ ತೊಡೆವೆವಿದು ಚಿತ್ರವೆನೆ ಬರೆದರು (ಭಾವಚಿಂ. 
೫-೨೫) ; ಅರಿದಳ, ಗಂಧಕ, ಪಾಷಾಣ, ಅಣಿಲೆಕಾಯಿ, ... ಹದದಲ್ಲಿ 
ಇಳುಹಿ ಮೈಗೆ ಲೇಪ ಇಕ್ಕಿ ಸಲು (ವೈದ್ಯಸಾ. 1, ೨೯೫). 

[ಆ ಸೆಂ, ಹರಿತಾಲ. / ತುಳು, ಅರದಳೆ, ಅರದಾಲೆ, ಅರ್ದಳ) 


ಅರಿದು ೩೮೩ ಅರಿಯೆಮಾನ್ವಯ 


ಅರಿದು, ಅರಿಯ (ಗು). ೧. ಅಸಾಧ್ಯವಾದ ; ಅಶಕ್ಯವಾದ | ೪-೪೬) ; ಮದಾಂಧತೆಯಿಂದಾಂತರಿಬಲಬಲಾಹಕೆಪ್ರಸ್ಫುರಿತ ಮಹಾನಿಲ 
ಗಹನವಾದ: ಇನ್ನುವಾಟ್ಟುದರಿದಿನ್ನೆನಗೆನ್ನು ಸಮಾಧಿ ಕೂಡಿಎ (ನಕ ನೊಳ್‌ (ಶಬಶಂ. ೪-೨೯). ೨. ಶತ್ರುವಿನ ಶಕ್ತಿ. ಅರಿಬಳ : 
11, ೯೩-೨; 700) ; ಬೆನ್ನಬೆನ್ನನೆ ಪರಿತಂದ ದೈನ್ಯ ಮರಿದಾದುದು ಮಾಲ ೧. "ಅರಿಬಳ ಜೈತ್ರ' ಪರಾ. [ಅರ್ಕಿ * ಬಲ್ಯ) 
ಲತರ್ಕ್ಯರೂಪೆಯೂ (ಶಾಂತಿಪು. ೪-೯೪); ನೀನಿಂತಳುತ್ತಿಪ್ಪಡೆನಗಂದು ; | ಅರಿಬಳೆಜೈತ್ರ (ನಾ). ಹಗೆಗಳ ದಂಡನ್ನು ಗೆಲ್ಲುವವನು; ಒಂದು 
ಬಸವಣ್ಣ (ಬಸರ. ೫-೩೦); ಬವರದೊಳರಿದಲೈ ಭೀಷ್ಮಾದಿಗಳಿಗೀ 5 ಬಿರುದು: ಅಮಿತಗುಣಾಧಾರಂ ನಿಮ್ಮ ಮಾಮಂ ಅರಿಬಳಜೈತ್ರಂ 
ರಣದ ಮೇಳಾಪ (ಕುವ್ಯಾಕ. ೨೦-೩೩) ; ಊಹಿಸುವೊಡರಿದೆನಲ್‌ ಕೈಲಾಸ | (ಸುಕುಮಾ. ೨-೪೦). [ಅರಿಬಳ (= ಅರಿಬಲ) * ಚೈತ್ರ] 
ಪರ್ವತಂ ರಾಮಣೀಯಕಮಾದುದು (ಚೆಬಪು. ೨-೧೦). ೨. ಅಪೂರ್ವ| |ಅರಿಬಿರಿದು (ನಾ). ಅಪೂರ್ವವಾದ ಬಿರುದು: ಧರೆಯ ಮೇಲಣ 
ವಾದ: ಅರಿದಾದಂ ಕನ್ನಡದೊಳ್‌ ತಿರಿಕೊಆಕಿಗೊಂಡಜಯೆ ಪೇಲಸ್ತಿ ಮರದಲ್ಲಿ ಹಿರಿದಿಹ ಕೊಂಬಿನ ತುದಿಯಲ್ಲಿ ಅರಿಬಿರಿದಿನ ಪಕ್ಷಿ ಬಂದಿತ್ತು 
ನೆಂಬುದಿದಾರ್ಗಂ (ಕವಿರಾ. ೧-೪೨). ಅರಿಯ : ಅಖಿಳಶಾಸ್ತ್ರ ಹ ನೋಡಾ (ನೋಳಿಮಾ. ೭೮೮) ; ಆ ಚಿದಹಂಕಾರಾಗ್ರದಲ್ಲಿ ಒಪ್ಪುತಿಹು 
ನಪ್ಪನುಂ ಗೆಲಲ್ಕರಿಯನುಮೊಂದಿಬಾರದನುಮಂಕದ ಕರ್ಣಂ (ಪಂಪಭಾ. |10 ದೆಂಬುದೀಗ ಅರಿಬಿರಿದಿನ ಪಕ್ಷಿಬಂದಿತ್ತುನೋಡಾ ಎಂಬ ಶಬ್ದ ಕ್ಯ ರ್ಥ 
೯-೬೧) ; ನೆರದೊಳ್‌ ಕೊಲ್ವಂತೆನಗೇನರಿಯನೆ ಗಾಂಡೀವಧನ್ವಂ (ಮೋಳಿಮಾ. ೭೮೮ ಬೀಕು). [ಆ ಅರಿದು * ಬಿರಿದು (ಆ ಬಿರುದು)] 
(ಪಂಪಭಾ. ೧೨-೨೦೪). ಗು ಅರಿಯವು, ಅರಿಯರ್‌ (ಬಹುವ) : ಅರಿಬಿರುದ (ನಾ). ಅಪೂರ್ವವಾದ ಬಿರುದುಳ್ಳವನು : ನೀಡಿದನರಿ 


ಚಕ್ರಿಗರಿಯವುಮೊಳವೇ (ಆದಿಪು. ೧೪-೫೭); ಹರಿಯನುಬಲದಿಂ ಪಾಂಡವ ಬಿರುದ ಮಂಡಳಿಕರಿಗೆ ಕಾಳೆಗದ ವೀಳೆಯವ (ಕುವ್ಯಾದ್ರೋ. ೪-೧೫) ; 

ಕೆರಿಯರ್‌ ಗೆಲಲ್‌ (ಗದಾಯು. ೯-೨೮). ಅರರೆ ನರನೋ ನೂಕು ನೂಕರಿಬಿರುದರಾವೆಡೆ (ಕುವ್ಯಾದ್ರೋ. ೧೦-೧). 
(ಜೀ. ॥ ತಮಿ. "ಅರಿದು, ಅರಿಯ ; ಮಲ. ಅರುತು, ಅರಿಯ ; |15 [ಆ ಅರಿದು ಸ ಬಿರುದು * -೮,] 

ತೆಲು. ಅರುದು, ಅರಿದಿ] ! ಅರಿಭಟ (ನಾ). ಶತ್ರುಸೈನಿಕ: ಅರಿಭಟ ರುಣ್ಣಮಾಳೆಗಳನಿಕ್ಕಿ... 


ಅರಿಧೀರ (ನಾ). ಒಂದು ಬಿರುದು : ಶ್ರೀಯಮ್ಮನೆ(ಮ್ಟೊ] ... ಯ್ವೈಸರ್‌ 
ಅರಿಧೀರನೆ ([ಮ್ಟೊ]ದ (ಸೌಇಇ. ೫೫, ೧೦-೩; 1). [ಅರ್ಕಿ * ಧೀರ] 

ಅರಿಧ್ವಜಿನಿ (ನಾ). ಶತ್ರುಸೈ ನ್ಯ: ತ್ರಿಪೃಷ್ಮಂಗರಿಧ್ವಜಿನೀ ಮಾರಣ 
ಮೇನೊ ಯೂಧವಧದಿಂದಕ್ಲೇಶಂ (ಶಾಂತಿಪು. ೫-೪೯). 


ಭೀಕರತರಮಾಗೆ ನರ್ತಿಸುವ ಭೈರವನೀ ರಣರಂಗಭೈೈರವ (ಸೌಇಇ. 
XxX, ೮೭-೩೪ ; 7). [ಅರ್ಕಿ * ಭಟ] 
ಅರಿಭಯಂಕೆರ (ನಾ). ಶತ್ರುಗಳಿಗೆ ಭಯವನ್ನುಂಟುಮಾಡು 
20| ವವನು: ಅರಿಭಯಂಕರ ಭೀಮಸೇನನ ನಿರುಪಮಾಲಯವೆಡದ ಕಡೆ 


[ಅರಿ ಧ್ವಜಿನಿ] ಯಲಿ ಸರಿಸದಲಿ ಸೂತ್ರಿಸಿತು (ಕುವ್ಯಾಉ. ೧೧-೪೫). 
ಅರಿನಿರ್ದಾರಣ (ನಾ). ಹಗೆಗಳನ್ನು ಸೀಳುವವನು ; ಶತ್ರುಗಳನ್ನು [ಅರ್ಯಿ * ಭಯಂಕರ] 
ನಾಶಪಡಿಸುವವನು : ಶ್ರೀರಮಣೇರಮಣೀಯಂ ಸೀರಾಸ್ತ್ರಂ ನಿಂದ| | ಅರಿಭಾರಣೆ (ನಾ). ಶತ್ರುಗಳ ಜತೆಯಲ್ಲಿ ನಿರ್ವಹಿಸುವುದು: ಅರಿ 
ನಾಧಿರಾಜ್ಯದೊಳರಿನಿರ್ದಾರಣನನಂತವೀರ್ಯನಪಾರಬಲಂ ಯೌವರಾಜ್ಯ ಭಾರಣೆಯ ಭರವಸದ ಸಮತೆ ನಿಂದುದು ಸಾಹಸೀಕರು ಭ್ರಮಿಸುತಿದೆ 
ಡೊಳ್‌ ನಿಂದಂ (ಶಾಂತಿಪು. ೨-೧). [ಆರ್ಮಿ * ನಿರ್ದಾರಣ] [25 ಭಟಿಜಲಧಿ (ಕುವ್ಯಾದ್ರೋ. ೧೦-೨೫). [ಆರ್ಮಿ * ಭಾರಣೆ] 
ಅರಿಪದ (ನಾ). -ಅರಿಸಮಾ ಸೆ: ತನಗರಿಪದನಿಲ್ಲ ಕರ್ಮಧಾರಯ | | ಅರಿಭೂಮಿಪ (ನಾ). ಶತ್ರುರಾಜ: ಅರಿಭೂಮಿಪರೆರ್ಡೆಗಳನಾಚರಣ 
ಮಹುವುಂ (ಶಮದ. ೧೬೮). [ಅರ್ಕಿ * ಪದ್ಮ) ದಿನೊದೆವಂತೆ ಕಾಲಿನಲಾಡಿಸುವಂ (ಹಮ್ಮೀರ. ೨-೨೬). - 
ಅರಿಪರದೂಷಣಸಂಧಿ (ನಾ). [ರಾಜನೀ] ಹಗೆಯೊಡನೆ ಮಾಡಿ [ಅರ್ಯಿ * ಭೂಮಿಪ) 


ಕೊಳ್ಳಬಹುದಾದ ಹೆದಿ ನಾರು ಬಗೆಯ ಸಂಧಿಗಳಲ್ಲಿ ಒಂದು;| | ಅರಿಮಣ (ನಾ). ಪಾರಸೀದೇಶ ಅಥವಾ ಜನ : ಮಗಧ ಮಾಳನ[ವ] 
ಉತ್ಕೃಷ್ಟವಾದ ಭೂಪ್ರದೇಶವನ್ನು ಶತ್ರುವಿಗೆ ಬಿಟ್ಟು ಕೊ ಟ್ಟು [80] ಕೇರಳ ಒಡ್ಡಿಯ ಜಿನ ಜೊನೆಗ ಅರಿಮಣ ಕೊಂಕಣ ಚೇರ ಚೋಳ (ಎಕ. 


ಮಾಡಿಕೊಳ್ಳುವ ಸಂಧಿ: ಸಾರಭೂಮಿಯಂ ಕುಡುವುದು ಆರಿಪರ | ೪, ಬೇಲೂರು. ೩-೯೨; 1397). [-- ಅರ. ಆಶ್ರಿಮಾನ್‌] 
ದೂಷಣಸಂಧಿಯೆಂಬುದಕ್ಕುಂ (ಪಂಚತಂ. ೨೨೧-೧). ಅರಿಮಣಿಗಿಡ (ನಾ). ಕಣ್ಣಿನ ಅರಿಯ ದೋಷಕ್ಕೆ ಔಷಧಿಯಾಗಿ 

[ಅರ್ಯಿ * ಪರ + ದೂಷಣ + ಸಂಧಿ] | ಉಪಯೋಗಿಸುವ ಬೀಜಗಳುಳ್ಳ ಒಂದು ಸಣ್ಣ ಗಿಡ (ಕ). 
ಅರಿಪೀಠ (ನಾ). ಗೌರವದ ಪೀಠ; ಅಪೂರ್ವವಾದ ಪೀಠ (?) :| | [ಆರ್ಯಿ * ಮಣ್ಣಿ + ಗಿಡ] 

x ೫ ೫ ಯ”ರುಳ್ಳರಿಸೀಠದಿಟಕ್ಟೊನಾನ್‌ ೫ ೫ (ಎಕ. 11, ೨೬-೨ ; 700). | 38 ಅರಿಮರಿಸು "ಅರವರಿಸು' ನೋ. 

[ಆ ಅರಿದು * ಪೀಠ] ಅರಿಮೂಗಿ (ನಾ). ಕತ್ತರಿಸಿದ ಮೂಗುಳ್ಳವಳು: ಕೊರಲ ಶಂಖಿನ 
ಅರಿಪು "ಅಟ್‌ಪು? ನೋ. ಸರವೆರಲೆಗೊಂಬಿನ ಪಿಕಿಸೊರೆಯೋಡು ಕೆಲದರಿಮೂಗಿ ಕರದ ಶ್ರಿಶೂಲ 
ಅರಿಪೆಣ (ನಾ). ವೈರಿಯ ಹೆಣ; ಶತ್ರುಗಳ ಹೆಣ: ತೊರೆಯುತ ಜೆಡೆಯೊತ್ತ ಜೋಗಿಗಳಿರಲೊಪ್ಪಿತಾ ರುದ್ರಭೂಮಿ (ಶ್ರೀಪಾಲ. ೧-೧೮). 

ಮೊರೆಯುತ ಸುರಿಯುತ ರಕ್ತವ ಕರಚರಣಗಳಾಡಿಸುತ ಅರಿಪೆಣಗಳು [ಅರಿ - ಮೂಗು + ಣ್ಯ] 
ಲೆಕ್ಕವಿಲ್ಲದೆ ನೋಟಕಚ್ಚರಿಯ ಪುಟ್ಟಸುತೊಪ್ಪಿದುವು (ಕಂನವಿ. ೧೫-೬೦). |4| ಅರಿಯ "ಅರಿದು? ನೋ. 

[ಅರ್ಕ + ಪೆಣ] ಅರಿಯೆಮ (ನಾ). ೧. ಸೂರ್ಯ. ೨. ಒಬ್ಬಾತನ ಹೆಸರು: ಧರಣಿ 
ಅರಿಪ್ರಧ್ವಂಸನ (ನಾ). ಶತ್ರುಗಳನ್ನು ನಾಶಮಾಡುವುದು : ಕೂರಗೆ ಪಾಲಕನಾಗಳಳು ಹಿದಡರಿಯಮರಸಂ ಮರಳಿ ಬರುತಂ (ಬಸಪು. 

ವಿಂಡಂ ಗಜವೈರಿ ಪೊಕ್ಕವೊಲರಿಪ್ರಧ್ವಂಸನಂ ಮಾಡುವೆಂ (ಶಾಂತಿಪು. ೫೩-೪೬). [< ಸೆಂ. ಆರ್ಯಮನ್‌] 
೭-೫೪). [ಅರಿ * ಪ್ರಧ್ವಂಸನ] ಅರಿಯಮಾನ್ವಯ (ನಾ). ಸೂರ್ಯವಂಶ: ಅಘವಿದೂರಕನರಿಯ 


ಅರಿಬಲ, ಅರಿಬಳ (ನಾ). ೧. ಹಗೆಯ ದಂಡು; ಶತ್ರುಸೈನ್ಯ: |4| ಮಾನ್ವಯದರಸು ಸೃಂಜಯನ ನಗರವಿದು (ತೊರರಾ. ೧-೧೨-೧೫). 
ಅಧಿಬಲನನಥೀ ಖಂಡಿಗಳೆ ಮೋಹರಸಹಿತ ನಾ ಬಹೆನು (ಕು ವ್ಯ್ಯಾದ್ಭ್ರೋ. [ಅರಿಯಮ + ಅನ್ವಯ] 


ಅರಿಯಿಸ್ಕು 


ಅರಿಯಿಸ್ಕು (ಕ್ರಿ). ಕತ್ತರಿಸು; ಸೀಳಿಸು: ಕೋಟ ಪೊನ್ನಂ ಕೊಟ್ಟು 
ಕೊಂಡುದುಮಲ್ಲದೆಯದನರಿಯಿಸಿ . . . ಸೊಸೆವಿರ್ಗೆಲ್ಲಂ ... ಸಮ್ಮ 
ವಾವುಗೆಯನಲ್ಲಿ ಮಾಡಿಸಿಕೊಟ್ಟಿ ೪೯ (ಸುಕುಮಾ. ೧೦-೧೨೦ ವ; ೧೨೧). 
[ಆರಿ * -ಇಸ್ಕು] 
ಅರಿಯಿಸ್ಕು "ಅಅ್‌ಯಿಸು' ನೋ. 
ಅರಿಯುವತಿ (ನಾ). ಶತ್ರುಸ್ರ್ರೀ: ಅರಿಯುವತಿಬಾಷ್ಟ ಬಿಂದೂತ್ಯರೆಂಗಳಪ 
ಸೂತ್ರಹಾರಮಂ ಸ್ಮನದೊಳ್‌ ಪೋಲ್ತಿರೆ ( ಶಾಂತಿಪು. ೫-೧೧೪). 
[ಆರಿ * ಯುವತಿ] 
ಅರಿರಾಯ (ನಾ). ಶತ್ರು ರಾ ಜ: ಅರಿರಾಯ ತಲೆಯ ಕರವತ್ತಂ ಅರಿ 
ರಾಯ ಸೆಳೆವಂ (ಎಕ. ೪1, ಶಿಕಾರಿ. ೧೨೫-೫ ; 1019); ಕರ್ಣಾಸ್ತ್ರ 
ಹತಿಯಲಪಾಯವರಿರಾಯರಿಗಪೂರ್ವವೇ (ಕುವ್ಯಾಕ. ೧೪-೬). 
ಅರಿರಾಯ ಗಜಸಿಂಹ - ಶತ್ರುರಾಜರೆಂಬ ಆನೆಗಳಿಗೆ ಸಿಂಹ 
ದಂತಿರುವವನು; ಒಂದು ಬಿರುದು : ರಾಜನಾಳುತ್ತಿರ್ಪನರಿರಾಯ ಗಜ 
ಸಿಂಹ ದೇವರಾಜೇಂದ್ರ (ರಾಘಚ. ೧-೪೧) ; ಅರಿರಾಯ ಗಂಡರಡಾವಣಿ- 
ಶೊರರಾದ ಶತ್ರುರಾಜರಿಗೆ ಹಗ್ಗವಾಗಿರುವವನು, ಬಂಧಿಸು 
ವವನು ; ಒಂದು ಬಿರುದು: ಶ್ರೀಮನ್ಮಹಾಮಂಡಲೇಶ್ವರ ಅರಿರಾಯ 
ಗಂಡರಡಾವಣಿ ಶ್ರೀನೀರಭಯಿರೆಪ (ಎಕ. ೫1, ಮೂಡಗೆ. ೪೦-೮ ; 1552). 
ಅರಿರಾಯದಲ್ಲಣ- ಶತ್ರರಾಜರಿಗೆ ಭಯವನ್ನುಂಟುಮಾಡುವವನು: 
ಅರಿರಾಯದಲ್ಲಣ ಸಾಂಬನುರವನು ತಿವಿದನು (ನಿ ಭಾಗ. ೧೧-೩೬-೧೮). 
ಅರಿರಾಯವಿಭಾಡ - ಶತ್ರುರಾಜರನ್ನು ಸೀಳುವವನು : ಶ್ರೀಮನ್ಮಹಾ 
ಮಂಡಲೇಶ್ವರಂ ಅರಿರಾಯವಿಭಾಡ (ಸೌಇಇ. 13-11, ೪೦೫-೩ ; 1357); 
ಅರರಾಯಪಿಭಾಡ . . . ವೀರ ಬುಕ್ಕ ಣ್ಣವೊಡೆಯರು (ಮೈ ಆ ರಿ. ೧೯೨೮, 
೪-೪ ; 1369). (ಅರ್ಕಿ* ರಾಯ] 
ಅರಿರಾಯದಳೆ (ನಾ). ಶತ್ರುರಾಜರ ದಂಡು: ಸಂದಣಿಸಿತರಿರಾಯದಳ 
ಜಲರಾಶಿ ಜರಿವಂತೆ (ಕುವ್ಯಾದ್ರೋ. ೨-೧೯). 
[ಆರಿರಾಯ + ದಳ್ಳ (ಆ ದಲ)] 
ಅರಿಲ್‌ "ಅಟಲ್‌? ನೋ. 
ಅರಿಲುಂಬ (ನಾ). ಒಂದು ಬಗೆಯ ಮಾನು: ಕೆಲ್ಲಡಿ ಶಂಖಪಾಯ 
ನರಿಲುಂಬನಾನೆ ಮೂಗಂ (ಕ್ರಿಪುವಿ. ೫೭-೮). [ಆರಿಲ್‌ * ಉಂಬ ?] 
ಅರಿಲ್ವಟ್ಟೆ "ಅಲಾಲ್ವಟ್ಟಿ ' ನೋ. 
ಅರಿವಡೆ (ನಾ). - ಅರಿಬಲ: ಅಡವಿಯ ಕಿಚ್ಚಿನಾರ್ಭಟೆಯಂತಿಹರರಿ 
ವಡೆಗಾ ನೃಪನ ಸುಭಟಿರು (ಕುರಾಸಾಂ. ೫-೩೬). [ಆರ್ಮಿ * ಪಡ್ಕೆ] 
ಅರಿನಮ್ನು (ನಾ). ಒಬ್ಬಾತನ ಹೆಸರು: ಹುನುವಲ್ವಳ್ಳಿಯ ಮಾದಗರ 
ಕಮ್ಮಯನಂ ಮಗಂನ್‌ ಆರಿವಮ್ನ ಗಾವುಣ್ಣುಗೆಯ್ಯೆ (ಎಕ. ೪1, ಸೊರಬ. 
೫೩೨-೪ ; 964). [ಆ ಅರಿವರ್ಮ?] 
ಅರಿವರ್ಗ (ನಾ). ೧. ಹಗೆಗಳ ಗುಂಪು; ಶ ತ್ರುಸಮೂಹ. 
೨. = ಅರಿಸಡ್ವರ್ಗ : ವೀರಭಕ್ತಿ ವಿಚಾರವೆಂಬ ಕಠಾರಿಯಿಂದರಿವರ್ಗ 
ವೆಂಬಾವರಣವನೊಡಸೀಳ್ದು (ಬಸಪು. ೩೪-೩೪). [ಅರಿ * ವರ್ಗ] 
ಅರಿವಾಹಿನಿ (ನಾ). ೬ ಅರಿಬಲ : ಇಕ್ಕಿ ಮಿಕ್ಕ ನರಿವಾಹಿನಿಯಂ (ಕನಿರಾ. 
[ಅರಿ * ವಾಹಿನಿ] 
ಅರಿವಾಳ್‌ (ನಾ). ೧. ಕುಡುಗೋಲು ; ಬೆಳೆ ಮೊದಲಾದುವನ್ನು 
ಕೊಯ್ಯಲು ಉಪಯೋಗಿಸುವ ನಸುಬಾಗಿದ ಅಲಗುಳ್ಳ ಸಾಧನ: 
ಇರೆನಿನ್ನಿರೆಂ ಸತ್ಯವಿದೆ ಸ ತ್ಯ ವೆಂದೆನುತೆ ಅರಿವಾಳನಿರದೆ ಹೆಡತಲೆಗಾಗಿ 
ಮೋಹಿಸುತೆ (ಅರಿರ, ೫೨). ೨, ಒಬ್ಬಾ ತನ ಹೆಸರು: ಪಡಿಯಂ ಕೊಡುವ 
ನರಿವಾಳ್‌ ಕರ್ಪುರದ ವೀಳಿಯನಸಿಕ್ಕುವನೆಮ್ಮ ರೇಚಯ್ಯ (ಬಸಪು. 
೯-೩೭). [ಅರ್ಮಿ + ಬಾಳ್‌. / ತಮಿ, ಮಲ. ಅರಿನಾಳ್‌) 


೧-೬೫). 


ಶ೮೪ 


ಕಿ 


0 


25 


90 


85 


40 


ಅರಿಷಡ್ವರ್ಗ 


ಅರಿವಾಳ (ನಾ). ಒಂದು ಬಗೆಯ ಹುಲ್ಲು (?) : “ಮಂಪಳಂ - ಅರಿ 
ವಾಳ, ಬಿಳಿಯ ತಾವರೆ” (ಓಷಧಿ. ೧೧೫). [?] 
ಅರಿನಿಲಿ (ನಾ). ತಿಳಿವಳಿಕೆಯಿಲ್ಲದಿರುವವನು ; ತಿಳಿವಳಿಕೆಯಿಲ್ಲ 
ದಿರುವ ಪ್ರಾಣಿ. "ನಾಣಿಲಿ', "ಪಲ್ಲಿಲಿ', "ಅರಿವಿಲಿತನ' ಪರಾ. 
[ಅರಿವು (ಆ ಅಜಕಿವು) + -ಇಲ್ಮಿ] 
ಅರಿವಿಲಿತನ (ನಾ). ದಡ್ಡತನ: ಆದರೆ ನಮ್ಮ ಅರಿವಿಲಿತನ ಇಷ್ಟುದೂರ 
ಮುಟ್ಟಿಲಿಲ್ಲ (ನಮ್ಮನು. ೨೨೮). [ಅರಿವಿಲಿ* -ತನ] 
ಅರಿನಿದಾರ (ನಾ). ಹಗೆಯನ್ನು ಸೀಳುವವನು : ಐವರು ಕುಮಾರಕ 
ರುಪ್ಪವಡಿಸಿದರರಿವಿದಾರರು ಮಾಡಿದೆರು ಮಾಂಗ ಲ್ಕ ಮಜ್ಜನವ 
(ಕುವ್ಯಾಎ. ೧೦-೪). [ಸೆಂ.] 
ಅರಿವಿಧುಂತುದ (ನಾ). ಶತ್ರುವಾದ ರಾಹು : ಸುರನದಿಗೆ ಶಿನನಾಯ್ತು 
ಮಕರಾಕರಕೆ ಕಳಶಜನಾಯ್ತು ತರಣಿಗೆ ಅರಿವಿಧುಂತುದನಾಯ್ತು ರಥಪದ 
ತಳಿತ ಧೂಳಿಯಲಿ (ಕುವ್ಯಾದ್ರ್ರೋ. ೪-೫೮). 
[ಆರಿ * ನಿಧುಂತುದ] 
ಅರಿನಿರಾಮ (ನಾ). ಶತ್ರುಗಳನ್ನು ಇಲ್ಲದಂತೆ ಮಾಡಿದವನು : 
ಒಲ್ಲೀಕ್ರಿಸಿದಂ ನಿಜಾಗ್ರಭವನಂ ದೈತ್ಮಾರಿ ತೇಜೋಭಿರಾಮನನುಗ್ರಾರಿ 
ವಿರಾಮನಂ (ಜಗವಿ. ೪-೫೮). [ಅರ್ಕಿ * ವಿರಾಮ] 
ಅರಿವು "ಅಟೀವು? ನೋ. 
ಅರಿವುಗೇಡಿ (ನಾ). ತಿಳಿವಳಿಕೆಯಿಲ್ಲದ ವ್ಯಕ್ತಿ : ತಿಳಿಗೇಡಿ: ಸುಧಾ 
ರಿಸಿಕೊಳ್ಳೊ ಅಬ್ಬರದಾಗ ಅರಿವುಗೇಡಿ ಹಂಗ (ಹೊಸಂಸಾ, ೫೧) ; ಇಂದಿನ 
ಬಿಸಿಲಿನ ಬೇಗೆ ಅವಳನ್ನು ಆ ರೀತಿ ಅರಿವುಗೇಡಿಯನ್ನಾಗಿ ಮಾಡಿರಬಹುದು 
(ಹಳ್ಳಹಾ. ೧). [ಅರಿವು (ಆ ಅಜಕಿವು) * ಕೇಡಿ] 
ಅರಿವುಗೊಡು (ಕ್ರಿ). ತಿಳಿವಳಿಕೆಯನ್ನು ಕೊಡು : ದಾರಿಯುದ್ದಕ್ಕು 
ಎಡವಿ ಬಿದ್ದಿದೆ ಸ್ಮರಣೆ ಅರಿವುಗೊಡದೊ ಲು ಎಲ್ಲೊ ಜಿನುಗಿದೆ ಕರುಣೆ 
(ನೆಲಮು. ೬೩): (ಅರಿವು (ಆ ಅಜಕಿವು) + ಕೊಡು] 
ಅರಿವುದಪ್ಪು (ಕ್ರಿ). ಚಕಿತನಾಗು; ಪ್ರಜ್ಞೆತಪ್ಪು : ಏನು ಸುಂದ 
ರಿಯೋ ಆವಳು! ನೋಡಿದ ಕೂಡಲೇ ನಾನು ಅರಿವುದಪ್ಪಿದೆ(ಕೊತಕಾ. ೧). 
[ಅರಿವು (ಆ ಅಜವು) + ತಪ್ಪ್ಪು) 
ಅರಿವೆ "ಅಲುವೆ? ನೋ. 
ಅರಿವೆಅಂಚಡಿ (ನಾ). ಬಟ್ಟಿ ಬರೆ; ಬಟ್ಟಿ ಮತ್ತು ವಸ್ತ್ರ: ಸಾಂಬಾರ 
ದಿನಸು, ಮದ್ದಿನ ದಿನಸು, ಅರಿವೆಅಂಚಡಿ ಇಂಥ ಯಾವ ಸಾಮಾನುಗಳೂ 
ಅವರಲ್ಲಿವೆ (ಸ್ವಪ್ನಹೊ. ೩೭). "ಅಂಚಡಿ' ಪರಾ. 
[ಅರಿವೆ (ಆ ಆವೆ) + ಅಂಚಡಿ] 
ಅರಿವೆಕಾಲು (ನಾ). ೧. ಅರಿವೆಯನ್ನು ಸುತ್ತಿದ ಕಾಲುಳ್ಳವನು; 
ಪೋಲೀಸರವನು: ಪೋಲೀಸು ಸ್ಟೇಷನ್ನಿನಲ್ಲಿ ಯಾರಾದರೂ ಇದ್ದಾರೆಯೆ 
ಎಂದು ನೋಡಿದೆವು. ಒಬ್ಬ ಅರಿವೆಕಾಲು (ಕಾನ್‌ಸ್ಫಬಲ್‌) ಮಲಗಿದ್ದ 
(ಜಿಸ್ತಕ. ೩೧). ೨, (ಉಕ) (ಅಶಕ್ತಿಯಿಂದ) ಬಟ್ಟಿಯಂತೆ ಜೋಲಾ 
ಡುವ ಕಾಲು. [ಅರಿವೆ (ಆ ಅಜ್‌ವೆ) + ಕಾಲ್ಕು (ಆ ಕಾಲ್‌,)] 
ಅರಿನೇಣಿ "ಅಯ್ರಣೆ' ನೋ. 
ಅರಿಸಡ್ವರ್ಗ (ನಾ). ಕಾಮ, ಕ್ರೋಧ, ಲೋಭ, ಮೋಹ, ಮದ, 
ಮಾತ್ಸರ್ಯಗಳೆಂಬ ಒಳಗಿನ ಆರು ಶತ್ರುಗಳು: ಮಲೆತು 
ಬೆನ್ನಟ್ಟುವ ಮಹಾರಿಷಡ್ವರ್ಗಮಂ ಗೆಲಲಜಕಿಯದವನಾವ ಹಗೆಗಳಂ 
ಗೆಲುವೆ (ಹಚಕಾ. ೯-೯). 
ಅರಿಷಡ್ವರ್ಗದೂರ - ಆರು ಅಂತಶ್ಶತ್ರುಗಳಿಂದ ದೂರನಾದ 
ವನು: ಶ್ರೇಷ್ಠನಘಸಂಹಾರಿ ಭಕ್ತಸ್ಪಷ್ಟನರಿಷಡ್ವರ್ಗದೂರನು ನಿಸ್ಮಿತೇಂ 
ದ್ರಿಯ ಲಿಂಗಸುಖ ನಿಷ್ಕಾಪರಂ (ಬಸಪ. ೨೧-೪). [ಅರ್ಯ + ಪಡ್ವರ್ಗ] 


ಅರಿಷ್ಟ 


ಅರಿಷ್ಟ (ನಾ). ೧. ತೊಂದರೆಯಿಲ್ಲದಿರುವುದು ; ಪಾಪವಿಲ್ಲದಿರುವುದು. 
೨. ಶುಭ; ಮಂಗಳ. ೩. ದುರದೃಷ್ಟ; ಅಶುಭ; ಕೇಡು: “ಅಶುಭ 
ದಲ್ಲಿಯುಂ ಅರಿಸ್ಟಮೆಂಬುದು ? (ಹಲಾಯು. ೧೩೪-೧೮) ; ಹಿಂದೂ 
ಧರ್ಮಕ್ಕೊದಗಿದ್ದ ಅರಿಸ್ಟವನ್ನು ತೊಡೆದುಹಾಕಿದ ರಾಮನಾಥ (ನಂಜುಂಡ. 
1೪ ಪ್ರಸ್ತಾ); ಅರಿಷ್ಟಕ್ಕೆ ಅಂಗಾರಕನೇ ಗುರಿ (ಗಾಜಿ). "ಬಾಲಾರಿಷ್ಟ? 
ಪರಾ. ೪. ಅಪಶಕುನ. ೫, ಕಾಗೆ: “ಅರಿಸ್ಟಃ, ಕರಟಃ... 
ವಾಯಸಃ-- ಈ ೧೦ ಕಾಗೆ” (ಹಲಾಯು. ೪೧-೯೨). ೬. ಮಜ್ಜಿಗೆ: 
“ ಅರಿಷ್ಟಂ * ೬೬ ಮಥಿತಂ--ಈ ೬ ಅಳೆ? (ಹಲಾಯು. ೪೬-೧೨೦). 
೭. ಬೇವಿನ ಮರ: “ಅರಿಷ್ಟಃ, ಪಿಡಚುಮಂದಃ- ಈ ೨ ಬೇವು” 
(ಹಲಾಯು. ೩೩-೪೩). ಲೆ. ಅರಿಟಾಳದ ಮರ. ೯. ಬೆಳ್ಳುಳ್ಳಿ. 
೧೦. ಒಬ್ಬರಾಕ್ಷಸ: ಮಾನವಛಭುಜಾವಸ್ಟಂಭಾರಿಷ್ಟನುಮೆಂಬರಿಷ್ಟನುಮಂ 

. ಎಂಬ ದಾನವರುಮಂ ಕರೆದು (ಜಗವಿ. ೩-೨೨ ವ). ೧೧, ಶತ್ರು. 

೧೨. ರೋಗಾದಿ ಉಪದ್ರವ: “ಉಪಲಿಂಗಂ, ಅರಿಷ್ಟಂ... ಈ 
೧೦ ಉಪದ್ರವಂ  (ಹಲಾಯು. ೨೧-೧೨೭). ೧೩. ಹೆರಿಗೆಯ ಮನೆ: 
ಆ ಹಡೆವಲ್ಲಿಯ ನಿವಾಸಮದರಿಷ್ಟ ಮೆನಿಸಿರ್ಕ್ರು ? (ಮಂಗರಾ. ೫೯-೧೧). 
೧೪. ದುಷ್ಟ; ಕೆಡುಕ : ನೀನು ಸುಮ್ಮನೆ ಅರಿಷ್ಟನಾಗಬೇಡ, ಧೃತರಾಷ್ಟ್ರ 
(ಬಿದುರೆ. ೧೦೫). ೧೫. [ಜೈನ] ಲೋಕಾಂತಿಕಡೇವರಲ್ಲಿ ಒಂದು 
ತೆರ, ಬಗೆ: ಸಾರಸ್ವತರುಂ. . . ಅರಿಸ್ಟರುಮೆಂದು ಲೌಕಾಂತಿಕ 
ಕೆಂಟು ತೆ೫ಂ (ತತ್ತ್ವಪ್ರ. ೨೨೨). ೧೬. [ಜೈನ] ಒಂದು ರತ್ನವಿಶೇಷ: 
ರುಚಕಾಚಳದ ಮೂಡಣ ದೆಸೆಯ ಕೂಟಂಗಳೊಳಿರ್ಪ ವೈಡೂರ್ಯದ 
ವಿಜಯೆಯುಂ. . . ಅರಿಷ್ಟದಪರಾಜಿತೆಯುಂ. .. ಅಂಜನಮೂಳಕದ ನಂದ 
ವರ್ಧೆಯುಮೆಂಬ ದಿಗ್ದೇವಿಯರೆಣ್ಬರುಮಂ (ಚಂದ್ರ ಪು. ೧೧-೧೨೨ ವ). 
ಸಕ್ಕರಿ, ಜೇನು, ಬೆಲ್ಲ ಮುಂತಾದ ವಸ್ತುಗಳೊಡನೆ ಕೂಡಿಸಿ 
ಭೂಪುಟವಿಟ್ಟು ತಯಾರಿಸುವ ಒಂದು ಬಗೆಯ ದ್ರವವಸ್ತು. "ದಶ 
ಮೂಲಾರಿಷ್ಟ', "ದ್ರಾಕ್ಷಾರಿಷ್ಟ' ಪರಾ. ೧೮. ಒಂದು ನರಕದ 
ಹೆಸರು : ಅರಿಷ್ಟಸುಮನವೆಂಬೈದು ಮಂತ್ರಿನರಕಂಗಳೊಡನೆ (ವಿವೇಕ. 
೧೮೦). ([ಸೆಂ.] 

ಅರಿಸ್ಟಗೇಡಿ (ನಾ). ಒಳ್ಳೆಯದನ್ನು ಹಾಳುಮಾಡತಕ್ಕುದು ; ಕೆಡು 
ಕನ್ನು ತರತಕ್ಕುದು : ಸ್ವಾತಂತ್ರ್ಯಕೂಸು ಹುಟ್ಟತಲ್ಲಾ ಕರೆ, ಹುಟ್ಟಿ 
ಹುಟ್ಟುತಲೆ ದೇಶಾ ತುಂಡಮಾಡಿಕೊಂಡ ಹುಟ್ಟತು. ಅರಿಷ್ಟಗೇಡಿ ಮುಂದ 
ಏನೇನ ಆಗುತ್ತೋ (ಅಮಗಾಂ. ೨೫). [ಅರಿಷ್ಟ * ಕೇಡು -ಣ್ಣ) 

ಅರಿಷ್ಟಘರಟ್ಟಿ (ನಾ). ಅರಿಷ್ಟರಿಗೆ ಬೀಸುವ ಕಲ್ಲಾಗಿರುವವನು ; 
ದುಷ್ಟರನ್ನು ನಾಶಮಾಡುವವನು : ಅಕಲಂಕರಾಮ ತಳವರ್ಗ ತಳ 
ಪ್ರಹಾರಂ ಅರಿಸ್ಟಘರಟ್ಟ ರಾಷ್ಟ್ರಕೂಟಕಾಳಕೂಟಂ (ಗದಾಯು. ೨-೬ ವ). 

[ಅರಿಷ್ಟ + ಘರಟ್ಟ] 

ಅರಿಷ್ಟನಿವಾರಕ (ಗು). ಕೇಡನ್ನು ಹೋಗಲಾಡಿಸುವ : ಹಳೆಬೀಡಿನ 
ಗುಡಿಗಳಲ್ಲಿ ಅಶ್ಲೀಲವೆಂದು ಕಾಣುವ ಇಂಥ ಚಿತ್ರಗಳಿವೆ. ಇವುಗಳನ್ನು 
ಶುಭವಾಯಕವೆಂದೂ, ಅರಿಷ್ಕ[ ಸೃ] ನಿವಾರಕವೆಂದೂ ಜನರು ತಿಳಿದಿದ್ದರು 
(ಬಾಲಪ್ರ. 11, ೮೩೩). [ಅರಿಷ್ಟ + ನಿವಾರಕ] 

ಅರಿಸ್ಟನೇಮಿ (ನಾ). ೧. ಗರುಡನ ಸಹೋದರ. ೨. [ಜೈನ] 
ಇಪ್ಪತ್ತೆರಡನೆಯ ತೀರ್ಥಂಕರನ ಹೆಸರು : ಆ ಸುರೇಶ್ವರಂ ತ್ರಿವಿಸ್ಟ 
ಪಾಧೀಶ್ವರಂಗೆ ಅರಿಷ್ಟನೇಮಿಸ್ವಾಮಿಯೆಂಬ ಪುಣ್ಯಾಭಿಧಾನಮನಿಟ್ಟು 
(ನೇಮಿಪು. ೮-೧೬೬ ವ). ೩. ಒಬ್ಬ ಶಿಲ್ಪಿಯ ಹೆಸರು: ಅರಿಷ್ಟ 
ನೇಮಿಯು ... ಗೊಮ್ಮಟವಿಗ್ರಹವನ್ನೂ ಮಾಡಿಸಿರಬಹುದೆಂದು 
ಊಹಿಸಲಾಗಿದ್ದಿತು (ಹೊಯ್ಸವಾ. ೨೧೭). [ಅರಷ್ಕ + ನೇಮಿ) 


೩೮೫ ಅರಿಸಿನಕಾಮಾಲೆ 
| ಅರಿಸ್ಟಪತಿ (ನಾ). ವಿಘ್ನೇಶ್ವರ; ಗಣಪತಿ: ತುಪ್ಪಿಯಿಲ್ಲದಡಾ 
ಮಹೇಶಾರಿಷ್ಟಪತಿ [ಪಾಕಾಂ. ರಿಪು] ನೃಪಕೃಪಣರಲ್ಲಾ ತುಪ್ಪನಾದವನೇ 
ಕೃತಾರ್ಥನು (ನಿಭಾಗ. ೨-೧-೩೭). [ಅರಿಷ್ಟ + ಪತ್ಕಿ] 
ಅರಿಷ್ಟೃಶಾಂತಿ (ನಾ). ಅರಿಷ್ಟ ನಿವಾರಣೆಗಾಗಿ ಮಾಡುವ ಶಾಂತಿ: 
ಅರಿಷ್ಟ ಶಾಂತಿಗಾಗಿ ನವಗ್ರಹಪೂಜೆ ಮಾಡುತ್ತಾರೆ (ರೂಢಿ). 
[ಅರಿಷ್ಟ + ಶಾಂತಿ) 
ಅರಿಷ್ಟಸದ್ಮ (ನಾ). ಹೆರಿಗೆಯ ಮನೆ; ಸೂತಿಕಾ ಗೃಹೆ: ಪಿಚುಮಂದ 
ಪಲ್ಲವ ಸಮುಲ್ಲಸಿತಂ ಮುಸಲೋರು ಸೀರಡಂಬರಯುತಮೇಂ ಮನಕ್ಕೊಲ 
ವನಿತ್ತುದೊ ಬಾಗಿಲರಿಷ್ಟಸದ್ಮದಾ (ಚಂದ್ರಫ. ೩-೯೭). [ಅರಿಷ್ಟ * ಸದ್ಮ] 
ಅರಿಷ್ಟ್ರಾಂಶ (ನಾ). [ಜ್ಯೋತಿ] ಅಶುಭವನ್ನು ಸೂಚಿಸುವ (ನಕ್ಷತ್ರ 
ಅಥವಾ ರಾಶಿಯ) ಭಾಗ : ಉತ್ಪನ್ನನಾದಂ ಮೂಲನಕ್ಷ ತ್ರದಿಂದರಿ 
ಷ್ಟಾಂಶದೊಳ್‌ ಸುಕುಮಾರನು (ಜೈಮಿಭಾ. ೨೮-೧೪). [ಅರಿಷ್ಟ ಅಂಶ] 
; ಅರಿಷ್ಟೆ (ನಾ). ಒಂದು ನರಕದ ಹೆಸರು: ಅಲ್ಲಿಂದತ್ತಮೇಕರಜ್ಜು 
| ಪ್ರಮಾಣಾಂತರದೊಳಮರಿಷ್ಟೆಯೆಂಬ ಪೆಸರನುಳ್ಳ ಧೂಮಪ್ರಭಿಯೆಂ 
15 ಬಯ್ದನೆಯ ನರಕಬಿಲಂಗಳೆಲ್ಲಂ ಮೂಜುಲಕ್ಕಮಕ್ಕುಂ (ಅಜಿಪು. 
| ೧೧೧೬ ವ). [ಸಂ. ಅರಿಷ್ಟ್ರಾ) 
ಅರಿಸಮಾಸ (ನಾ). ಕನ್ನಡ ಸಂಸ್ಕೃತ ಶಬ್ದಗಳು ಸೇರಿ ಆಗುವ 
ಸಮಾಸ; ವಿರುದ್ಧ ಸಮಾಸ: “ಕನ್ನಡ (ದೇಶ್ಯ ಅಥವಾ ತದ್ಭವ) 
ಪದಕ್ಕೂ ಸಂಸ್ಕೃತ ಪದಕ್ಕೂ ಸಮಾಸವು ಕೂಡದು. ಇದನ್ನು ಅರಿಸಮಾಸ 
ವೆನ್ನುವರು ” (ಕೈಪಿಡಿ. ೨೨) ; ಅರಿಸಮಾಸಕ್ಕೆ - ಮುಖತಾವರೆ, ಅರಸು 
ಕುಮಾರಂ, ಕೆಳದಿಸಮೇತ೦ (ಶಮನದ. ೧೭೪ ಪ್ರಯೋ). "ಅರಿಪದ' 
ಪರಾ. [ಅರ್ಯಿ * ಸಮಾಸ] 
ಅರಿಸಿನ, ಅರಸಿಣ, ಅರಸಿನ (ನಾ). ೧. ಒಂದು ಬಗೆಯ ಹಳದಿ ಬಣ್ಣದ 
ಗೆಡ್ಡೆ, ಅದರ ಪುಡಿ; ಹರಿದ್ರೆ: ಅಗಳೆ ತಂಬುಲನುರಿಸಿನಮಾಗಳೆ 
ದಿವ್ಯಾಂಬರಂಗಳ್‌ (ಅಜಿಪು. ೨-೧೦೯) ; ಜವೆ ತಿಲಮುರ್ದಿಂಗರಿಸಿನಮೆಂ 
ಬಿವನಿಂಬಾಗರೆದಿಕ್ಕಿ ಬಟಕಿಕ್ಕೆ ಮಾಲಕ್ಕಿ ಸಂಡಗೆಗಳುಮುಂ '(ಲೋಕೋಪ. 
೮-೧೭) ; ಕಳಸಗಳನಿಕ್ಕಿ ಯರಿಸಿನ ಕುಂಕುಮಗಳ ಗಂಧಾಕ್ಷತೆಯಿಟ್ಟು ... 
ಕಾವೇರಿಯನೊಲಿದು ಪೂಜಿಸುತಿರ್ಪರಲ್ಲಿ (ಕಂನವಿ. ೫-೫೩). ೨. ಅರಿಸಿನ 
ಹಾಕಿದ (ಬಿಸಿ) ನೀರು: ಅರಿಸಿನವನೆ ಮಿಂದು ಹೊಂಡೊಡಿಗೆಯನೆ 
ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನೆಯ್ಯಾ (ಬಸವ. ೨೬೯). 
೩. ಹಳದಿ ಬಣ್ಣ. ೪. ಅರಿಸಿನಬಣ್ಣದ ಸೀರೆ. ಅರಸಿಣ : ೧. ಅರಸಿಣ 
ಬಾನಕ್ಕೆ ಹೋಗಿ ವರುಷದ ಕೂಳು ಕಳಕೊಂಡ (ಗಾದೆ). ಅರಸಿನ : 
೧. ಧರಣಿಮಜ್ಜನಗೈದು » * * ಅರಸಿನವನ್ನು ತಿಗುರಿದೊಲು ರಮ್ಯದೆ 
ಮೆಆಕಿದುವು ಶಾಲಿಕ್ಷೇತ್ರಗಳು (ಕಂನವಿ. ೨೦-೪). 
ಅರಿಸಿನಳೊಂಬು - ಅರಿಸಿನದ ಗೆಡ್ಡೆ : ಅರಿಸಿನಕೊಂಬನ್ನು ಕುಟ್ಟ 
ನುಣ್ಣಗೆ ಪುಡಿಮಾಡಬೇಕು (ರೂಢಿ). ಅರಿಸಿನಗೊಡು ಎ ಅರಿಸಿನವನ್ನು 
ಕೊಡು : ಎಣ್ಣೆಯರಿಸಿನಗೊಟ್ಟರೆಲ್ಲರಿಗೆ (ನೋಹತ. ೧೭-೪೦). ಅರಿಸಿನ 
ಕುಂಕುಮಕ್ಕೆ ಬನ್ನಿ - ಆರತಕ್ಷತೆಗೆ ಬನ್ನಿ; ಸಂತೋಷಕಾರ್ಯಕ್ಕಾಗಿ 
ಬನ್ನಿ: ಅರಿಸಿನ ಕುಂಕುಮಕ್ಕೆ ಬನ್ನಿ ಎಂದು ಊರಿನವರನ್ನೆಲ್ಲಾ ಕರೆದರು 
(ರೂಢಿ). [ ಸಂ. ಹರಿದ್ರಾ. / ತಮಿ. ಅರಿಶಣ] 
ಅರಿಸಿನಕಾಮಾಲೆ (ನಾ). ಮೈಯೆಲ್ಲಾ ಹಳದಿ ಬಣ್ಣವಾಗುವ 
ಒಂದು ರೋಗ; ಕಾಮಣಿ: ಇಂತಹ ಸಂದರ್ಭಗಳಲ್ಲಿ ಟೈಫಾಯ್ಡ್‌ 
ರೋಗಾಣುಗಳು ಗರ್ಭವೇಷ್ಟನದಿಂದ ಪಿಂಡಕ್ಕೆ ಬಂದಾಗ ಜ್ವರ, ಅರಿಸಿನ 
ಕಾಮಾಲೆ (1886106), ಸೆಳವು. . * ಮಗುವಿನಲ್ಲಿ ಕಾಣುತ್ತವೆ (ಕೆಲರೋ, 
೭೧) ; ಅರಿಸಿನಕಾಮಾಲೆ ರೋಗದವನಿಗೆ ಬೆಳ್ಳಗಿರುವ ವಸ್ತುಗಳೆಲ್ಲ 
ಹಳದಿಯಾಗಿ ಕಾಣುತ್ತವೆ (ರೂಢಿ). (ಅರಿಸಿನ * ಕಾಮಾಲೆ] 


25 


5 


20 


35 
40 


45 


ಆರಸಿನಕುತ್ತ 


೨.ಅರಿಸಿನಕುತ್ತ (ನಾ). ಎ ಅರಿಸಿನಕಾಮಾಲೆ : ಅರಿಸಿನಕುತ್ತದವನಿಗೆ 
ಲೋಕನೆಲ್ಲಾ ಹಳದಿ (ಕನ್ನಗಾ. ೮). 
[ಅರಿಸಿನ * ಕುತ್ತ. / ತುಳು. ಅರಸಿನಕುತ್ತ] 
ಅರಿಸಿನತೇಗ (ನಾ). ಒಂದು ಜಾತಿಯ ತೇಗದ ಮರ. 
[ಅರಿಸಿನ * ತೇಗ) 
ಅರಿಸಿನಮುಂಡ (ನಾ). (ಕರಾ) - ಅರಿಸಿನ ಕಾಮಾಲೆ: ಅರಿಸಿನ 
ಮುಂಡದವನಿಗೆ ಊರೇ ಅರಿಸಿನ (ಗಾದೆ). 
[ಅರಿಸಿನ * ಮುಂಡ. / ತುಳು. ಅರಸಿನಮುಂಡ] 
ಅರಿಸಿನಮುಂಡಿಗೆರೋಗೆ (ನಾ). - ಅರಿಸಿನಕಾಮಾಲೆ (ದಕ. 9). 
[ಅರಿಸಿನ * ಮುಂಡಿಗೆ * ರೋಗ] 
ಅರಿಸಿನವುರ (ನಾ). ಒಂದು ಊರಿನ ಹೆಸರು: ಅರಿಸಿನವುರನಾಮ 
ಗ್ರಾಮಃ (ಮೈಆರಿ. ೧೯೩೫, ೪೦-೬೯ ; 951). [ಅರಿಸಿನ * ಪುರ್ಕ) 
ಅರಿಸ್ಕು (ಕ್ರಿ). ಕತ್ತರಿಸುವಂತೆ ಮಾಡು; ಕೊಯ್ದುಹಾಕಿಸು : 
ಅಸಮಲೋಚನ.. . ಶಿಶುವನರಿ [ಪಾಠಾಂ. ನಣ]ಸುವ ಮರಳಿ ಬರಿಸುವ 
ಗಸಣಿಯೇತಕೆ (ಬಸಪು. ೨೪-೬೫); ಸರೆಸತಿಯ ನಾಸಿಕವನರಿಸಿ ಚಂದ್ರನ 
ನೊರಸಿ (ಚೆಬಪು. ೫೨-೨೨). 
ಅರಿಸಿಕೊಳ್‌ ಎ ಕೊಯ್ಸಿಕೊಳ್ಳು : ಪೊನ್ನ ಸುರಿಗೆಯೆನೆ ಮೂಗ 
ನರಿಸಿಕೊಳುದು ಚದುರೆ ( ಸಮಸ. ೫-೬೪). [ಅರಿ * -ಇಸ್ಕು) 
ಅರಿಸ್ಕು (ಕ್ರಿ). ಬಿಡಿಸು; ಎಕ್ಕು: ಹತ್ತೀ ಅರಿಸಿ ಸ್ವಚ್ಛ ಮಾಡಿ (ಮುಂಬಯಿ. 
೪-೧೫೯). [< ಆರಿಸ್ಮು ?] 
ಅರಿಸೆ, ಅರುಸೆ (ನಾ). ಮೂಲವ್ಯಾಧಿ; ಮೊಳೆರೋಗ : “ ಅರಿಸೆಯುಳ್ಳ 
ವನಂ ಅರ್ಶಸನೆಂಬುದು ” (ಹಲಾಯು. ೯೯-೪೫೨). ಅರುಸೆ ; ಅಳೆ 
ಯಿಂದಂ ಕಾಮಾಲೆ ತಂಡುಳಜಲದಿಂದರುಸೆ [ಸಾಠಾಂ. ರಿಸಿನ] ತಾಂಗಳ 
ಗಂಡಕ್ಷಯವಾತಂಗಳೆ ಕಿಡುಗು (ಲೋಕೋಪ. ೯-೩೯) ; ಚಿತ್ರಕಮಂ 
'ಗೋಜಲದೊಳ್‌ ಕುಡಿದಳೆಗೂಟುಣೆ ಕೆಲವುಂದಿವಸಕ್ಕೆ ಕಿಡುಗುಮರುಸೆಯ 
ಮೊಳೆಗಳ್‌ (ಲೋಕೋಪ. ೯-೧೪೩). (ಆ ಸಂ. ಅರ್ಶಸ್‌] 
ಅರಿಹ (ನಾ). ಕತ್ತರಿಸುವುದು; ಕೊಯ್ಲು : ಕಾನಣದರಿಹದ ಲಾಳ 
ಭಾಗವೊಂದು (ಸೌಇಇ. 2೭-11, ೧೫೨-೪೧ ; 1103); ಎಲೆಯಂತರಿಹಕ್ಕೆ 
ವಂದು ನಾರಂತೆ ಹೊಸೆಹಕ್ಕೆ ವಂದು (ಧರ್ಮಾಮೃ. ೩-೭೭). "ಅರಿಹೆ 
ಕೊಲ ಪರಾ. [ಅರಿ *-ಹ್ಮ (ಆ-ಪ್ಶ)] 
ಅರಿಹ್ಕ "ಅರುಹ' ನೋ. 
ಅರಿಹಂತೆ "ಅರುಹಂತ' ನೋ. 
ಅರಿಹಳೋಅಿ (ನಾ). ಕೊಯ್ದುಮಾಡುವವನು; ಪೈ ರುಗಳನ್ನು 
ಕೊಯ್ಯುವವನು; ಒಕ್ಳಣೆಗಾರ (?) : ಅರಿಹಕೊಟರಲು ಕೊಯ್ಲಾಳಿ 
ಗಳಲುಂ ಚೈತ್ರಕ್ಕೆ ಬೇಳೆ ಪವಿತ್ರಕ್ಕೆ ಬೇಳೆ ದಿನಂಪ್ರತಿ ಬಾಡಿನ ವಳನೆಗೆ 
ವೊಂದು ಸೂಡು ಅಯ್ದು ಕೊಯಿ (ಮುಂಬರಾ. ೫, ೨೪೯-೭೫ ; 1219). 
[ಆರಿಹ್ಮ * - ಕೊಜ 7] 
ಅರಿಹುಲ್ಲು (ನಾ). ತೆನೆಗೂಡಿದ ಹುಲ್ಲಿನ ಕಂತೆ: ಬಡಗಿಗಳು ಒಂದು 
ಹೊರೆ ಭಾರಿಯಾದ ಅರಿಹುಲ್ಲನ್ನು (ಭತ್ತ ಸಹಿತವಾದ ಹುಲ್ಲು) ಹೊತ್ತು 
ಕೊಂಡು ಬರುವರು (ಹುಟ್ಟಹ. ೬೩); ಹಂಕಲು (ಒಂದು ಹುಲ್ಲುಕಡ್ಡಿ) 
ಆಯುಕ್ತಿದ್ದವನಿಗೆ ಅರಿಹುಲ್ಲು (ಕಂತೆ ಹುಲ್ಲು) ಸಿಕ್ಕಿದ ಹಾಗಾಯ್ತು 
(ಹುಟ್ಟಿ ಹ. ೧೨೨). [ಅರಿ * ಹುಲ್ಲು (ಆ ಪುಲ್‌)] 
ಅರ್ಕು (ಕ್ರಿ). ಬಯಸು; ಇಷ್ಟಪಡು. 
ಅರುತ್ತು (ಭೂತಕೃ): ವಾಜಿಮಾಂಸಮನಲಂಪಿಂ ಮೆಲ್ವ ಮಾತಂಗ 


೩೮೬ 


ಕ 


5 


20 


25 


30 


40 


ಭೀಕರಕುಂಭಸ್ಮಿತರಕ್ತೆಪಾನಮನರುತ್ತಾನಂದದಿಂ ಹೀರ್ವ (ಎಇ. ೩1%. | 48 


೨೩೦-೬೩೬; 1177). 


(] 


ಅರುಗ್ಗು 
ಅರು (ನಾ). ಒಂದು ಗಿಡ; ಮೆಣಸಿಗೆ ಗಿಡ; ಕೆಂಪು ಕಗ್ಗಲಿ : *ಬಿಣಿಕೆ 
ಬಲವತಿಯಕ್ಕುಮೆಸಗಮಿಸುವಕ್ಕುಮರು ಮೆಣಸಿಗೆ (ಮಂಗರಾ. 
[ಸಂ.) 
ಅರ್ಕು (ನಾ). ೧. ಹುಣ್ಣು ; ವ್ರಣ: “ಅರುಃ, ವ್ರಣಃ ಈ ೨ ಪುಣ್‌ 
(ಹುಣ್ಣು) (ಹಲಾಯು. ೧೦೪-೮). ೨. ಮರ್ಮಸ್ಥಾನ. "ಅರುಂ 
ತುದ? ಪರಾ. (ಸಂ. ಅರುಸ್‌) 
ಅರುಂಗಳ (ನಾ). [ಜೈನ] ಯತಿಗಳ ಒಂದು ಶಾಖೆ: ಅರುಂಗಳಾನ್ವ 
ಯದಗುಣಸೇನ ಪಣ್ಣಿತದೇವರ್ಗ್ಗೆ ಮಾಡಿಸಿ ಧಾರಾಪೂರ್ವ್ವಕಂ ಕೊಟ್ಟರು 
(ಎಕ. 17, ೩೫-೪೪; 1056); ಶ್ರೀಮುದ್ರವಿಳ ಸಂಘದರುಂಗಳಾನ್ವಯದ 
(ಎಕ. ೪1, ಕಡೂರು. ೬೯-೨೬; 1160). ([?) 
ಅರುಂತುದ (ಗು). ೧. ಮರ್ಮವನ್ನು ನೋಯಿಸುವ. (ನಾ). 
೨. ಮರ್ಮವನ್ನು ನೋಯಿಸುವವನು : “ಅರುಂತುದಂ ನೋಯಿಸು 
ವನಕ್ಕುಂ  (ಮಂಗರಾ. ೭೦-೧೫) ; ಅನ್ಕರೊಳಗ ಸಂಗ್ರಹಿಸಿ ರಂಧ್ರಾ 
ನ್ವ್ಹೇಷಣಂಗೈದು ಶಠೆರರುಂತುದರಪ್ಪರು (ವೆಂಕಾರಾ. ೬-೫-೧೩). [ಸೆಂ.] 
ಅರುಂಧತಿ (ನಾ). ೧. ವಸಿಷ್ಕನ ಪತ್ನಿಯ ಹೆಸರು: ಸತಿಭಕ್ತಿ 
ಯೊಳರುಂಧತಿಗೆ ಸರಿ (ಹಚಕಾ. ೧-೪೪). ೨. ಒಂದು ಸಣ್ಣ ನಕ್ಷತ್ರದ 
ಹೆಸರು: ಸಪ್ತರ್ಷಿಮಂಡಲ--ಕೆಳಭಾಗದಲ್ಲಿ ಬಲಗಡೆಯಿಂದ ಎರಡ 
ನೆಯ ನಕ್ಷತ್ರನೇ ವಶಿಷ್ಠ; ಅದರ ಸಮಾಪದಲ್ಲೇ ಸ್ವಲ್ಪ ಕೆಳಗಿರುವ 
ನಕ್ಷತ್ರನೇ ಅರುಂಧತಿ (ಆಕಾಶ. ೬೮). [ಸಂ. ಆರುಂಧತೀ] 
ಅರುಂಪೆಅಲ್‌ (ನಾ). ಪಡೆಯಲು ಕಷ್ಟವಾದುದು : ಅರುಂಪೆಆಲ್‌ 
ಕಾದಲ್‌ ಪೆಣ್ಣಣಿ ಕಲ್ಪಿನ್‌ (ಹೊಂಗಳು. ೪೪-೭). 
[+ ತನಿ. ಅರುಮ್ಟೆಅಲ್‌]] 
ಅರುಂಬು (ನಾ). ಹೊವಿನ ಮೊಗ್ಗು (8). 
(ಜೀ. ॥ ತಮಿ, ಅರುಮ್ಪು ; ಮಲ. ಅರಿಂಪು] 
ಅರುಕಡ್ಡಿ (ನಾ). ಸಣ್ಣ ಬಿದಿರು ಕೋಲು: ಎತ್ತು ಕಾಯುನವನಿಗೆ 
ಎಳೆಸಣ್ಣ ಅರುಕಡ್ಡಿ ಪಚ್ಚಿತೆನೆಯಂತ ನಾಗಸರ ತಕ್ಕೊಂಡು ಎತ್ತೀನ ಜ್ಞಾನ 
ಮರೆತಾನು (ಹಳ್ಳಿಯ. ೫೦). [ಅರ್ಕು? * ಕಡ್ಡಿ] 
ಅರುಕಾಣಿಕೆ (ನಾ). ನೇಗಿಲುಗಳ ಮೇಲೆ ಹಾಕುವ ಒಂದು ತೆರಿಗೆ 
(ಕಿಸಂಗ್ಲಾ. ೧೩೯). [ಅರು (ಆ ಆರ್‌) * ಕಾಣಿಕೆ] 
ಅರುಗ (ನಾ). ಒಂದು ಬಗೆಯ ಹುಳು: ಹೇನು, ತಗಣಿ, ಅರುಗ, 
ಜಿರಲೆ (ನಮ್ಮನು. ೨೪೦). [?] 
ಅರುಗಡಿ (ನಾ). ಒಂದು ಸುಂಕ (?) : ದೇಶದವರು ಒಕ್ಕೆಲುಗುತ್ತಗೆ 
ಅರುಗಡಿಯ ಮೇಲೆ ಹ[ಡಿ]ದ ವಸ್ತುವ (ಕಣ. 1, ೫೩-೩೫; 1435) ; 
ನಾರಾಯಣಭಟ್ಟರು ಎಜದು ಕೊಟ್ಟ ಸ್ಥಳಂಗಳಿಂಗೆ ತೆ ಮುಡೆಗಡಿ 
ದೇವರ ದರ್ಮ್ಮ ಅರುಗಡಿ ಮನೆಹಣ ನೊಗಹಣ . . . ಮೊದಲಾಗಿ 
ಆಉದೊ ಸಲ್ಲ (ಕಇ. 1, ೫೪-೩; 1433). [2] 
ಅರುಗಿಸು (ಕ್ರಿ). ೧. ಅಂಚಿಗೆ ನಿಲ್ಲಿಸು; ಪಕ್ಕಕ್ಕೆ ಸರಿಸು. ೨. ಕಳಿಸು; 
ಹೋಗುವಂತೆ ಮಾಡು : ರಾಮನಿಂದಧಿಕ ಭರತ ಧರೆಯನಾಳಲಿ ಗಹ 
ನಕೇಂ ನಿಮಿತ್ತದಿಂ ರಾಮನರುಗಿಸೆಂದೊರೆವೆಯಾತನ ಕಳುಸಲೀ ಲೋಕ 
ಹರುಷಿಪರದೆಂತು (ವೆಂಕಾರಾ. ೨-೬-೩೬). [ಅರುಗ್ಕು + -ಇಸ್ಕು] 
ಅರುಗ್ಗು, (ಕ್ರಿ). ಪಕ್ಕಕ್ಕೆ ಸರಿ, “ಹೋಗು: ಭಾನುಕುಲ ಸಂಭೂತಕಧಿ 
ನಾಥ ನೆರವಿಗೇಂ ಸತೀರ್ತಿಯಹುದು ಕರಗತಮಾದ ಧರಣಿಯಂಬಿಟ್ಟಿರು 
ಗಲು (ವೆಂಕಾರಾ. ೨-೧೦-೯) ; ವೈದೇಹಿ ಸಾಧ್ವೀಮತವ ಮಾರದೆ ಸಂತಸ 
ದಲರುಗಿರ್ಪಳು (ವೆಂಕಾರಾ. ೨-೧೪-೬ ; ೩-೬-೧೦; ೫-೩-೩೦ ನೋ). 
[ದೇ॥ ತಮಿ, ಆರುಕು, ಅರುವು ಇ ಸಮಾಸಿಸು; ತೆಲು. ಅರುಗು ಇ 
ಹೋಗು] 


೪೨-೩೭). 


ಅರುಗ್ಗು 


ಅರುಗ್ಳು, ಅರಗ್ಳು (ನಾ). ಅಂಚು; ಪಕ್ಕ; ಮಗ್ಗಲು; ಕಡೆ: 
ಇನಿಯನ ಮೊಗದ ಮುನಿಸು ತಿರ್ದುವುದೋ ಘನವಹುದೋ ಎನುತವೆ 
ಬಾಳಾಂಕಿಯ ಮನೆಯರುಗಂ ಮೆಯ್ಲಾಣಿಸಿಕೊಳ್ಳದೆ ನಿಂದೋಸರು 
ಗೇಳ್ವಾ ವನಿತೆಯಿರವನೀಕ್ಷಿಸಿ (ಜಯಕಾ. ೧೪-೬೫) ; ಜಲದಲ್ಲಿ ಮುಳುಗ 
ದಂತಾನೆಯದಣರುಗಮೆಟ್ಟುತ್ತಷ್ಟದಿಗ್ಗಜಗಳು (ನೀಶೈಪು. ೪-೧೩-೧೧). 
ಅರಗ್ಳು (8). 
ಅರುಗಾಗು ಎ ಪಕ್ಕಕ್ಕೆ ಸರಿ; ಒಂದು ಕಡೆ ನಿಲ್ಲು; ಬಿಟ್ಟು 
ಹೋಗು: ಬಿಲ್‌ ಹಿಡಿದಣ್ಣ ಅರುಗಾಗೊ ಮಲ್ಲಯ್ಸ ಸತ್ತಿಗ್ಗಾರುತಿ 
ಬೆಳಗೇವು (ನಾಪದ, ೯೯) ; ಅಲುಗದೆಯೆ ನೋಡುತಿರು ಅರುಗಾಗಿ 
(ಅಶ್ವತ್ಥಾ. ೫-೩) ; ಬಂದ ಗವುಂಡನು... ಮುಗಿದ ಕೈಗಳಲ್ಲಿ ಆರುಗಾಗಿ 
ನಿಂತನು (ಸವತಿ. ೧೬೨). ಅರುಗುಮಾಡು ಎ ಪಕ್ಕಕ್ಕೆ ನೂಕು : ನಮಗೆ 
ಬರುವ ಸಿದ್ಧಾಯ ಸೊನ್ನೆ (ಕಣ್ಣಲ್ಲಿ ಹೂಸ ಮಿಂಚು) ಅವನನ್ನೆ ಅರುಗು 
ಮಾಡುವುದು. (ತುಂಗಧ. ೫೨). 
[ಜೀ ॥ ತಮಿ, ಅರುಕು ; ಮಲ. ಅರು, ಆರುವು; ತುಳು. ಅರು, 
ಅರುಗು] 
ಅರುಗುಗಾಲು (ನಾ). ಬಾಗಿಲ ಚೌಕಟ್ಟು (ಗ): ಬೋದಿಗೆ ನಾಲ್ಕು 
ಕಂಭವೆಂಟು ಅರುಗುಗಾಲು ಹತ್ತು ತೊರೆದೆ ಹೇಆಕಿತ್ತು ಮುಚ್ಚಳ 
ವಲಗೆಗೆ ದಿಕ್ಕುಗಾಣದೆ ಕರ್ಮಕಾಂಡಿಗಳೆಲ್ಲರೂ (ಭೀಮವ. ೨೨೪); 
«ಜ್ರೀನರಿಗೆ ದಶವಾಯುಗಳಿ ದುಶ್ಚರಿತ್ರವಾಗಿಹವೆಂಬುದೀಗ ಅರುಗುಗಾಲು 
ಹತ್ತು ಎಂಬ ಶಬ್ದಕ್ಕರ್ಥ ” (ಭೀಮವ. ಟೀಕು). 
[ದೇ. ॥ ತಮಿ. ಅರುಕುಕ್ಕಾಲ್‌ ಎ ಹೊಸ್ತಿಲು ; ಬಾಗಿಲಚೌಕಟ್ಟು] 
ಅರುಚಿ (ನಾ). ೧. ರುಚಿಯಿಲ್ಲದಿರುವುದು; ಅಪೇಕ್ಷೆಯಿಲ್ಲದಿರುವುದು: 
ಎಮ್ಮ ತಮ್ಮನ ಕಟಪ್ರದೇಶ ಭಾಗಕ್ಕಂ ಕಣ್ಣನೀರ್‌ ಬರ್ಪುದಕ್ಕಂ ಅರು 
ಚಿಗಮೇಕೆ ಮರ್ದಂ ಮಾಡಿಸಿದಿರಿಲ್ಲೆನೆ (ವಡ್ಡಾರಾ. ೨೭-೩) ; ಲಿಂಗದಲ್ಲಿ 
ಕಠಿಣವುಂಟಿ ಜಂಗಮದಲ್ಲಿ ಕುಲವುಂಟಿ ಪ್ರಸಾದದಲ್ಲಿ ಅರುಟಿ [ಪಾಠಾಂ. 
ಅನುರುಚಿ]ಯುಂಟಿ (ಬಸವ. ೨೮೫); ಭಕ್ತಿರುಚಿಕನು ಬಸುೇಣಯೊಳಿ 
ಹನಾಗಿ ಕೆಮಳವದನೆಗೆ ರುಚಿಯರುಚಿಯಾಯ್ತು (ಬಸಪು. ೩-೧). 
೨. ಕಾಂತಿಯಿಲ್ಲದಿರುವುದು. ೩. ಆಸಕ್ತಿಯಿಲ್ಲದಿರುವುದು. [ಸಂ.] 
ಅರುಜ (ನಾ). ರೋಗವಿಲ್ಲದವನು : “ಅರುಜಾದ್ರಿ ಮನೋಹರ ಸಹ್ಯ 
ವಾಚಕಂ' (ನಾನಾರ. ೧೦೨). 


[ಸಂ] 

ಅರುಬಭಾಲ "ಅರುಟಾಳ' ನೋ. 

ಅರುಬಾಳೆ, ಅರಟಾಳ, ಅರಡಾಳ, ಅರಿಟಿಣ, ಅರಿಟಾಳ, ಅರುಟಾಲ, 
ಅರುಠಾಳ (ನಾ). ನೀರಿನಲ್ಲಿ ನೆನಸಿ ಉಜ್ಜಿ ದಾಗ ನೊರೆಹೊರಡುವ 
ಒಂದು ಬಗೆಯ ಕಾಯಿ; ಅಂಟುವಾಳ: ಅರುಟಾಳಂ, ಹಾರಿವಾಳಂ.. 
ಲೊಕ್ಕಿ (ಗಿರಿಕ. ೧-೭೨) ; ಅಂಕೋಲೆಯ ಮದಕ್ಕೆ ಪದ್ಕಾ ಹತತಯ 
(ಟಾ)ಕಾಳದ ಮದ ಶಮನಂ (ಖಮದ. RE ತಾರೆ ತಿಗರರುಟಾಳ 
ಚಿಲ್ಲರನೇಜಕಿಲಪ್ರತಿ ಹುಣಿಸೆ ನಾನಾಭೂರಿಭೂಜಗಳಿಂದ ಹೊಯ್ದಾಡಿದರು 
(ತೊರರಾ. ೪-೪-೨೩). ಅರಟಾಳ : 4 ಅರಿಷ್ಟಃ, ಫೇನಿಲ$೨-ರಂಗುವಾಲದ 
-ಗಿಡ, ಅರಟಾಳದ ಮೆರವೆಂತಲೂ ಅನ್ನುವರು? (ಸಿದ್ಧಾಂತಿ. ೧೦೪). 
ಅರಡಾಳೆ (8). ಅರಿಟಿಣ : ಸುಜ್ಜಿಲರಳಿಸಾಗಡೆಯುದಿ ಸಂಪಗೆ ಬೆಜ್ಜಲು 
ಬೆಳೆವ ಬಿದಿರ್‌ ಬೇವರಿಟಣ ಸಜ್ಜರಸ ಕರಂಜಿಗೆಯರನೇಜಾಲ್‌ .. . ಬೆಳೆ 
ದಿರಲ್‌ .((ಜಯಕಾ. ೧೫-೨೪). ಅರಿಬಾಳೆ : “ಅರಿ [ಪಾಠಾಂ. ರು]ಟಾಳ 
ಮದರಿಷ್ಟಕಂ ” (ಮಂಗರಾ. ೪೨-೩೯) ; “ ಆರಿಟಾಳಮೆನಲರಿಷ್ಟದ್ರುಮಂ” 
(ಕಶರ. ೪) ;: ಅರಿಟಾಳವೌದುಂಬರ ಹೊನ್ನಿ ಬನ್ನಿಯ ತರುಗಳಿಂದೆಸೆದುದಾ 
ಕಾಡು (ರಾಮಕಾ. ೧೫-೫೯). ಅರುಬಾಲ : ಅರುಟಾಲ . . . ದಿಂಡ 
(ಕೇವಣ. ೩೭-೧೩). ಅರುಠಾಳೆ ; ಬಜೆ ಕಟುಕತ್ರಯಂ ವರಸಮುದ್ರ 


೩೮೭ 


ಅರುಣಜಳೆ 


ಫಲಂ ಅರುಠಾಳಮೆಂಬ ಸತ್ಯುಜಫಲರಾಜಿಯೆಂಬಿವನೆ ಕೊಡುಗೆ ( ಖಮದ. 
೬-೧೫) ; ಸೊಡರಿಯ ಬೇರರುಠಾಳಂ ಗುಡೂಚಿಯಾಡುಳಿಚಮೆಂಬಿವಂ 
ಕಟಿಸಿಯಿಂದಂ ಕುಡಿಯಿಸಲಹಿವಿಷಮಟಕ ಗುಂ (ಖಮದ. ೧೫-೬೭). 

[ಆ ಸಂ. ಅರಿಷ್ಟ] 


5| ಅರುಟಾಳೆಕ (ನಾ). - ಅರುಟಾಳ : ಸಂಸಗೆ ಬಿಕ್ಕೆ ಕಕ್ಕೆ ತೆಂಗರಳರು 


20 


25 


ಅ 


0 
(35 


40 


ಕ 


45 


ಟಾಳಕಂ ಮರಗಳೊಪ್ಪುಗುಂ ( ಶ್ರೀಮಹಾ. ೧-೪೭). [ಅರುಟಾಳ 4 -ಕೃ] 

ಅರುಠಾಳೆ "ಅರುಟಾಳ' ನೋ. 

ಅರುಣ (ನಾ). ೧. ಕೆಂಪುಬಣ್ಣ: “ಅರುಣ, ಶೋಣಃ .. . ಈ ೭ 
ಕೆಂಪು? (ಹಲಾಯು, ೧೨೧-೪೮) ; “ಪಾಟಳಂ ಲೋಹಿತಂ ಶೋಣ 
ಮರುಣಂ ತಾಮ್ರಮೆನೆ ರಕ್ತ ಕಾಂತಿ (ಮಂಗರಾ. ೧೩೧-೨೦) ; ಮೂಡಿ 
ದನುದಯಾದ್ರಿ ಚೊಸಸುಣತರುಡ ಕಿರಣನ ಸವಂ (ಕಾವ್ಯಸಾ. ೮೭೦). 
೨. ಸೂರ್ಯನ ಸಾರಥಿಯ ಹೆಸ ರು; ಗರುಡನ ಅಣ್ಣ. 
೩. ಸೂರ್ಯ. ೪. ಕಿರಣ. ೫. ಒಂದು ಬಗೆಯ ಕುಷ್ಮ ಕೋಗೆ, 
೬. ಪುನ್ನಾಗವೃ ಕ್ಷ. ೬. ಕೈಲಾಸದ ಪಶ್ಚಿ ಶ್ಲಿಮಕ್ಕಿರುವ ಹಿಮಾಲಯದ 
ಒಂದು ಬರವ ಹೆಸರು. ಲೆ. ಉದ್ದಾಲಕ ಖಹಿಯ ತಂದೆಯ 
ಹೆಸರು. ೯. ಸೂತ್ರ; ದಾರ. ೧೦. ಒಂದು ನದಿಯ ಹೆಸರು. 
೧೧. ಧೂಳು. ೧೨. ಚಿನ್ನ. ೧೩. ಒಂದು ಬಗೆಯ ಸಣ್ಣ ವಿಷಕೀಟ. 
೧೪. ತಾಮ್ರ; ಕೆಂಪು ಲೋಹ. ಇ೫. ಒಂದು ಉಪನಿಷತ್ತಿನ 
ಹೆಸರು: ಅರುಣ ... ಮೊದಲಾದುವೆ ಶತೋಪನಿಷತ್ತುಗಳು 
(ವಿವೇಕ. ೪). ೧೬. [ಜೈನ] ಎಂಟು ಬಗೆಯ ಲೋಕಾಂತಿಕ 
ದೇವರಲ್ಲಿ ಒಂದು ವರ್ಗದ ಹೆಸರು: ಸಾರಸ್ವತಾದಿತ್ಯ ವಹ್ಹ್ಯರುಣ 

- ದೇವರ್‌ ಬಂದು (ಆದಿಪು. ೯-೬ಂವ) ; “ಕರಣಂ ಸಾರಥಿ ವರ್ಣ 

ಭೇದ ನದಿ ಸೂತ್ರಂ ರೇಣುಸೂರ್ಯಾದಿಗಳ್‌ ಅರುಣಾಖ್ಯಂ (ನಾನಾರ. 
೫೬). [Xo.] 

ಅರುಣಕೆಮಲ (ನಾ). ಕೆಂಪು ತಾವರೆ. 
ಪರಾ. [ಅರುಣ * ಕಮಲ] 

ಅರುಣಕಮಲಾಂಬಕ (ನಾ). ೧. ಕೆಂಪ್ರುತಾವರೆಯಂತೆ ಕಣ್ಣುಳ್ಳ ಳ್ಳ 
ವನು. ೨, ಕ್ತ ೈಷ್ಣೃ: : ಅಕುಣಕಮಲಾಂಬಳನು ಭೀಮಾದಿಗಳ ಕರೆಸಿದನು 
(ತಿಮ್ಮಶ್ರಾಂ. ೨-೨೦). [ಅರುಣಕಮಲ + ಅಂಬಕ] 

ಅರುಣಚ್ಛೆನಿ (ನಾ). ಕೆಂಪು. ಬಣ್ಣ, ಕಾಂತಿ: ತನುಕೋಮಾಳಿ 
ತಳಿತುದು ರೋಷವಸ್ನಿಜ್ವಾಲೆ ರುಳಪಿಸೆ ಜಡಿದವರುಣಚ್ಛವಿಯಲಕ್ಷಿಗಳು 
(ಕುವ್ಯಾಸ. ೧೦-೨೩). [ಅರುಣ + ಛವಿ] 

ಅರುಣಜಲ, ಅರುಣಜಳ (ನಾ). ಕೆಂಪು ನೀರು; ರಕ್ತ : ಆರುಣಜಲ 
ದಾಜ್ಯದಲಿ ಬಂಬಲುಗರುಳ ಚರುವಿನಲಿ.. . ಆಹವಯಜ್ಞ ದೀಕ್ಷಿತನಹೆನು 
(ಕುವ್ಯಾಉ. ೧೦-೧೯). ಅರುಣಜಳೆ : ಮಾಂಬೊಲಸು ನಾರ್ಪ ಮೆಯ್ಸ 
ಮಳುಂಬಂ ತೂಂಬುರ್ಚಿದಂತೆ ಸುರಿವರುಣಜಳಕ್ಕಂ ಬಿಡದೆ ಕಾಗೆಯುಂ 
ಪರ್ದುಂ ಬಳಸುವವೆಂದೊಡಿಂತು ಕಿಸುಗುಳೆಯೊಳರೇ (ಸುಕುಮಾ. 
೪-೫೯). 

ಅರುಣಜಲವರುಷ - ರಕ್ತದ ಮಳೆ: ಅರಿಭಟನ ಬೊಚ್ಚೆಗಳ ಮೊಳಗಿ 

ನೊಳರುಣಜಲವರುಷದಲಿ ರಿಪುಗಳ ಕೊರಳ ಬನದಲಿ ಕುಣಿದುವೀತನ 
ಖಡ್ಗವನಕೇಕಿ (ಕುವ್ಯಾದ್ರೋ. ೬-೪೧). [ಅರುಣ + ಜಲ] 

ಅರುಣಜಲಂಬೊರೆ (ಕ್ರ ಕಿ)” ರಕ್ತವನ್ನು`ಬಳಿದುಕೊಳ್ಳು; ರಕ್ತದಿಂದ 
ರೇಪಿತವಾಗು : ಅರುಣಜಲಂಬೊರೆದಧರಮದಜಕೊಳೆಡೆಯಾಡುವ ಜನ 
ತತಿಯಾ ಸ್ವರಸಂತತಿ ಗರ್ಜಿತಮಾಗಲೈ . . * ಹುಲಿಮೊಗಮೊಸ್ಸಿದುದು 
(ಜಯಕಾ. ೧-೫೪). [ಅರುಣಜಲ *ಪೊರೈ] 

ಅರುಣಜಳ " ಅರುಣಜಲ' ನೋ. 


"ಅರುಣಕಮಲಾಂಬಕ' 


ಅರುಣತೆ 


ಅರುಣತೆ (ನಾ). ಕೆಂಪಾಗಿರುವಿಕೆ; ಕೆಂಪಾದ ಸ್ಥಿತಿ: ನಳನಳಿಸ 
ತರುಣತೆಯ ಸೊಂಪುವೆತ್ತರುಣತೆಯ ತಳಿರಿಡಿದ ತೋರಣದ (ಜೈಮಿಭಾ. 
೩-೧೭). [ಸೆಂ ಅರುಣತಾ] 
ಅರುಣದಾವರೆ (ನಾ). ಕೆಂಪುತಾವರೆ: ಅರುಣದಾನರೆಯ ಮೊಗ ಬೆಳ್ಡಾ 
ವಕೆಯೊಲಾಯ್ತು (ಪ್ರೌಢರಾ. ೯-೪೪). [ಅರುಣ * ತಾವರೆ] 
ಅರುಣದಿನಮಣಿ (ನಾ). ಕೆಂಪಾದ ಸೂರ್ಯ: ಅರುಣದಿನಮಣಿ 
ಬಯಲ್ಲಾವರೆಯನೆ ಫೋಲ್ತಿರ್ದನಪರಗಿರಿವರಶಿರದೊಳ್‌ (ಕಾವ್ಯ ಸಾ. 
೮೮೦ ಶೂದ್ರಕ). [ಅರುಣ ೬ ದಿನಮಣಿ] 
ಅರುಣಮೂಲ (ನಾ). ಒಂದು ಸಸ್ಯ ; ಬಿಂಡಿಗ : “ಅರುಣಮೂಲಮೆನೆ 
ಬಿಂಡಿಗವಕ್ಕು ?' (ಮಂಗರಾ. ೩೫-೧೪). ([ಸಂ.] 
ಅರುಣವಸ್ತ್ರ (ನಾ). ಕೆಂಪುಬಟ್ಟೆ : ಅರುಣವಸ್ತ್ರವನಿಟ್ಟು ಶಿರದಲಿ ನೆರೆದು 
ದಾಸಣದಂಡೆಗಳ. . .ಬೇಳಿದನು (ಕಾಶಿರಾ. ೨೮-೧೨). [ಅರುಣ + ವಸ್ತ್ರ] 
ಅರುಣವಾರಿ (ನಾ). ಕೆಂಪುನೀರು; ರಕ್ತ: ತಲೆಮಾಆ್‌ಗಳು ಹೆಣ 
ಸಾಲನೆಡಹಿದರರುಣವಾರಿಯ ತೊಣಕಿಯನೀಸಿದರು (ಕುವ್ಯಾಭೀ. ೯-೧೫). 
[ಅರುಣ + ವಾರ್ಕಿ] 
ಅರುಣಶಾಲಿ (ನಾ). ಕೆಂಪುಭತ್ತ: ಬೆಳೆದು ಫೊದಲ್ಲು ನೀಳ್ವರುಣಶಾಲಿಯ 
ಸತ್ಯಣಿಶಾಳಿಯಂ ಶುಕಾವಳಿ ನಡೆಗರ್ಚಿ ಪಾಜುವ ಬೆಡಂಗು (ಪುಷ್ಪಪು. 
೪-೯೪). [ಅರುಣ ಶಾಲಿ] 
ಅರುಣಸಾರಥಿ (ನಾ). ಅರುಣನನ್ನೇ ಸಾರಥಿಯಾಗುಳ್ಳವನು ; 
ಸೂರ್ಯ. [ಅರುಣ + ಸಾರಥಿ] ` 
ಅರುಣಾಂಗ (ನಾ). ಕೆಂಜಿಗೆ ; ಕೆಂಪುಬಣ್ಣದ ಗೊದ್ದ: “ಅರುಣಾಂಗ 
ಮೆನಲು ಕೆಂಜಿಗೆಯಕ್ಕುಂ ” (ಮಂಗರಾ. ೪೯-೧೩). [ಅರುಣ + ಅಂಗ್ಯ] 
ಅರುಣಾಂಬು (ನಾ). - ಅರುಣವಾರಿ: ಗಂಟಲಂ ಮುರಿದರುಣಾಂ 
ಬುವಂ ಪಿಲಿಕಿದು ಮರ್ದಿಸಿದಂ ವೃಷನಂ ಜನಾರ್ದನಂ (ಜಗವಿ. ೫-೩೮). 
[ಅರುಣ + ಅಂಬ್ಯು] 
ಅರುಣಾಕ್ಷಿ (ನಾ). ಕೆಂಪಾದ ಕಣ್ಣುಳ್ಳವಳು: ಅರುಣಾಕ್ಷಿ ಮುರಿದ 
ಪುರ್ವಿದು ಕರಮೆಸೆವುದು ಮುಳಿದು ಮುರಿದ ಮದನನ ಧನುವೋಲ್‌ 
(ಸಂ. ಅರುಣಾಕ್ಷೀ) 
ಅರುಣಾಧರ (ನಾ). ಕೆಂಪಾದ ತುಟಿ: ಅರುಣಾಧರದ ಚುಂಬನವಿತ್ತು 
** ೬ ಬಿಡರವನನಲ್ಲಿಯ ವಿಷಾಂಗನೆಯರು (ಜೈ ಮಿಭಾ. ೧೫-೪೮). 
[ಅರುಣ + ಅಧರ] 
ಅರುಣಾಬ್ಜ (ನಾ). ಕೆಂಪು ತಾವರೆ: “ಅರುಣಾಬ್ದಮೆನೆ ಕೋಕನದ 
ಮೆನಲ್‌" ಕೆಂಪುದಾನರೆಯಕ್ಕು ೫ (ಮಂಗರಾ. ೧೨೪-೧೬); ವಿನತ 
ನಾಗೇಂದ್ರಹಸ್ತಾರುಣಾಬ್ಜಂ (ಅಜಿಪು. ೧-೧). [ಅರುಣ * ಅಬ್ಬ] 
ಅರುಣಾನರಜ (ನಾ). ಅರುಣನ ತಮ್ಮ; ಗರುಡ. 
[ಅರುಣ + ಅವರಜ] 
ಅರುಣಾಶ್ಮ (ನಾ). ಕೆಂಪುಕಲ್ಲು; ಕೆಂಪುರತ್ಸ; ಮಾಣಿಕ: “ಅರು 
ಣಾಶ್ಮಮೆನೆ ಪದ್ಮರಾಗಮೆನೆ ಮಾಣಿಕಂ (ಮಂಗರಾ. ೩೧-೬). 
[ಸೆಂ. ಆರುಣಾಶ್ಮನ್‌ (ಅರುಣ + ಅಶ್ಮನ್‌)] 
ಅರುಣಿ (ನಾ). ರಕ್ಷಣೆಗಾಗಿ ಕಟ್ಟಿದ ಗೋಡೆ ; ಕಟ್ಟಿ ; ಅಣೆಕಟ್ಟಿ (?): 
ಅರುಣಿ [ಪಾಕಾಂ. ಅರಣಿ] ತಿರ್ದುವರೆ ಕಳೆದ ನೀರ್ಗೆ ಚದುರರು ಮರುಳು 
ತನವಿದೇಕೆ ನಿನಗೆ (ಕುರಾಸಾಂ. ೩೭-೨೧). 
[1. 1 ತಮಿ. ಅರಣ್‌ ಎ ರಕ್ಷಣೆ (ಆ ಸಂ. ಶರಣ)] 
ಅರುಣಿತ (ಗು). ಕೆಂಪಾಗಿ ಮಾಡಲ್ಪಟ್ಟ ; ಕೆಂಪಾದ: ಅಧರಮಯೂ 
ಖಾಳಿಯಿಂದೆತ್ತಲುಂ ಪಾಂಡುರಿತಂ 
ವ್ಯೋಮರಂಗಂ (ಚಂದ್ರಪ್ಪ. ೧೨-೭೭). 


(ಶಾಕುಂತ. ೭೦-೧೨೩). 


(ಸಂ.] 


೩೮೮ 


10 


15 


20 


25 


35 


40 


ಪೈಶಂಗಿತಂ ಕರ್ಬುರಿತಮರುಣಿತಂ | 45 


ಅರುವಣ 


ಅರುಣಿಮೆ (ನಾ). ಕೆಂಪುಬಣ್ಣ ; ಕೆಂಪು: ಆಕಾಶದ ಅರುಣಿಮೆ ಲುಪ್ತ 
ಪ್ರಾಯವಾಗಿತ್ತು (ಬಾಣಆ. ೯೧). [ಆ ಸಂ. ಆರುಣಿಮನ್‌] 
ಅರುಣಿಸು (ಕ್ರಿ). ಉದಯವಾಗುವ ಹಾಗೆ ಮಾಡು; ಮೂಡಿಸು: 
ದೇವ ಕೊಟ್ಟು ಕಾವ ಜ್ಞಾನನೇತ್ರ ಕರುಣಿಸು, ಸತ್ಯದೃಷ್ಟಿ ಅದೇ ಸೃಷ್ಟಿ 
ಎನುವ ಭಾವ ಅರುಣಿಸು (ಜೀವಲ. ೫೨). [ಅರುಣ + - ಇಸ್ಕು] 
ಅರುಣೀಭೂತ (ಗು). ಕೆಂಪಾದ; ಕೆಂಪುಬಣ್ಣಕ್ಕೆ ತಿರುಗಿದ: 
ಅರುಣೀಭೂತವಿಯತ್ತಳಂ (ಪಂಚತಂ. ೨೩೯-೩). [ಸಂ.] 
ಅರುಣೆ (ನಾ). ೧. ಅತಿಬಜೆಯೆಂಬ ಔಷಧದ್ರವ್ಯ ಮತ್ತು ಅದರ 
ಗಿಡ. ೨. ಮಂಜಿಷ್ಯೆ. ೩. ಲಾಲ್‌ತಿಗಡೆ. ೪. ಹಾವುಮೆಕ್ಕೆ. 
೫. ಗುಲಗಂಜಿ ಗಿಡ. (ಸಂ. ಅರುಣಾ] 
ಅರುಣೋದಯ (ನಾ). ೧. ಪೂರ್ವದಿಕ್ಕಿನಲ್ಲಿ ಕೆಂಪು ಬೆಳಕು 
ಕಾಣಿಸಿಕೊಳ್ಳುವುದು. ೨. ಸೂರ್ಯೋದಯ : ಹರ ಕರುಣೋದಯ 
ಮಾದಂತರುಣೋದಯಮಾಗೆ ನಿದ್ರೆ ತಿಳಿದೆದ್ದು (ಬಸರ. ೪-೫೭). 
[ಅರುಣ ೬ ಉದಯ] 
ಅರುಣೋಪಲ, ಅರುಣೋಪಳ (ನಾ). - ಅರುಣಾಶ್ಮ. ಅರುಣೋ 
ಪಳೆ: ಪಳುಕಿನ ಪಾದಪೀಕಮರುಣೋಪಳದಿಂ ಸಮೆದಂತೆ ಕಾಂತಿಯಂ 
ತಳೆದಿರೆ (ಮಲ್ಲಿಪು. ೩-೯೭). [ಅರುಣ ಉಪಲ] 
ಅರುಣೋಪಳ "ಅರುಣೋಪಲ' ನೋ. 
ಅರುದಿಂಗಳು “ಅಟುದಿಂಗಳ್‌' ನೋ. 
ಅರುದು (ನಾ). ಬೆರಗು; ಆಶ್ಚರ್ಯ: ಅಲ್ಲಿ ಬರ್ಫವು ಚಿರವಾಗಿ ನಿಲ್ಲು 
ವುದಿಲ್ಲವೆಂದು ಕೇಳಿ ನೀವು ಅರುದಾಗಬಹುದು (ಮುಂಬಯಿ. ೬-೧೯೦); 
ನಿಮ್ಮ ಮಾತು ಕೇಳಿ ಅರುದಾಗುತ್ತದೆ (ಮುಂಬಯಿ. ೬-೨೭೩); ಕಾಲಕ್ಕಾದ 
ಹಗೆಗಳ ಅರುದುಬೆಚ್ಚಿಗೆಗಳನ್ನು ಬಣ್ಣಿ ಸಲಾಸಲ್ಲ (ಮೋಬಾದ. ೩೯). 
[ಆ ಅರಿದು. ! ತೆಲು. ಅರುದು] 
ಅರುನೂರು “ಅಲಜುನೂಲು' ನೋ. 
ಅರುಪು "ಅಅಾಪ್ರ' ನೋ. 
ಅರುಬ್ಮು "ಹರಿಬ' ನೋ. 
ಅರುಬ್ಯು "ಅಅಂಬು? ನೋ. 
ಅರುಬೆ "ಅಜುವೆ' ನೋ. 
ಅರುಮರುವು "ಅಟುವುಮಅವು' ಕೋ. 
ಅರುಮೆ, ಅರಮ್ಮೆ (ನಾ). ೧. ಮುದ್ದು ; ಪ್ರೀತಿ: “ಅರುಮೆಯೆಂದುಂ, 
ಲಲ್ಲೆಯೆಂದುಂ ಮುದ್ದು? (ಕಶಸಾ. ೨೧-೪೨೦) ; “ಲಲ್ಲೆ ಮೇಣರುಮೆ 
ಯೆನೆ ಮುದ್ದಿಂಗೆ ಪೆಸರ್‌ » (ಕಬ್ಬಿಕ್ಕೆ. ೩೦); ತಾನರುಮೆ ಮೆಚ್ಚು 
ವೊನ್ತನ್ನ ಮೆಚ್ಚದೆ (ಸೌಇಇ. 83:-1, ೧೬-೪೪; 800). ೨. ಚಂಚಲತೆ; 
ತರಳಸ್ವ್ರಭಾವ (ಚತುನಿ. 1, 72 ಕಿ). ಅರಮ್ಮೆ: ೨ (8). 
[ದೇ. ॥ ತಮಿ, ಅರ್ವಂ] 
ಅರುವಡಿ " ಅಲುವಡಿ? ನೋ. 
ಅರುವಣ (ನಾ). ನೇಗಿಲು ತೆರಿಗೆ; ಒಂದು ತೆರನಾದ ಸುಂಕ (?): 
ಬಿಟ್ಟ ಮತ್ತರಾಜುವರುವಣಂ ರೋಣದ ಪೊಂಧರಣಂ೦ (ಇಆ. ೩1, 
೨೫೬-೧೮ ; 971) ; ಫಲವಾಗದ ಮಣ್ಣೆ ಅರುವಣವಿಲ್ಲ (ಸೌಇಇ. 124, 
೭೭-೨೬ ; 993) ; ಅರಸರ್ಗೆ ಸೇಸೆಯೆಂದರಸರ ಕಾಣಿಯೆಂದು ದಾಯದ 
ವರ್ಗಳ ತೆಆ್‌ ಯೆಂದರುವಣಮೆಂದಳಿವಣಂ (ಎಕ. ೫11, ಶಿರಾ. ೪೦-೧೦೦; 
1040) ; ಪರಿಕಿಸದೀ ಧರ್ಮ್ವ್ಯಡೊಳರಸರ ಕಾಣಿಕೆ ಕೊಳ್ಳಿಯರುವಣಂ ಕಿಜು 
ಸುಂಕಂ ಪುರದಮ ೯೦ ಬಂಣ್ಣಿಗೆಯೆಂದರೆನೀಸಮನಳಿಪಿಕೊಣ್ಣವಂ 
ಚಣ್ಣಾಳ( 03 (ಎಇ. 200011, ೧೫-೫೯ ; 1114). 
[ಅರು (< ಆರ್ಕ್‌) + ಪಣ್ಮ] 


ಅರುವತ್ತು 


ಅರುವತ್ತು “ಅಜುವತ್ತು' ನೋ. 
ಅರುವಾರ (ನಾ). ಒತ್ತೆ; ಆಧಾರ (?) : ತುಳುವ ಹೆಗ್ಗಡಿತಿಗೆ ಯಿರಿ 
ಸಿದೆ ಅರುವಾರದ ಬಾಳಿನ ವಿವರ ಮೂಡಲು ಕೊಳಚಿಯ ತಾಜಿಂದಂ 
ಪಡುವಲು ತೆಂಕೆಲು (ಸೌಇಇ. IX-ii, ೪೨೪-೪೬ ; 1401) ; ಯೀ ಧರ್ಮ 
ಸ್ಥಳದ ಅಮ್ರುತಪಡಿಗೆ ದೇವಡಿಗಳಿಗೆ ಬಿಟ್ಟ ಬಾಳಿಗೆ ಅರ್ಥ ಅರುವಾರ 
ಸಲ್ಲ ಆರೊಬ್ಬರು ಕೊಟ್ಟ ಹೊನ್ನು (Mn. 120-181, ೪೭೦-೭೧ ; 1482) ; 
ನಾರಣಸೆಟಿ ಅರುವಾರವ ಮಾಡಿಕೊಂಡು ಕೊಟ ಅರ್ಥ (ಸೌಇಇ. 12-11, 
೫೧೨-೧೧ ; 1570). [- ತುಳು. ಆರವಾರ] 
ಅರುವು "ಅಅಜಾವು' ನೋ. 
ಅರುಷ್ಕರ (ಗು). ೧. ಗಾಯವ ನ್ನು ಂಟುಮಾಡತ ಕ್ಸ. (ನಾ). 
೨. ಗೇರುಗಿಡ, ಹಣ್ಣು, ಬೀಜ: ಹಿಂಗು ವಚಾದ್ವಯ ಮರಿಚ 
ವಿಳಂಗಾರುಷ್ಕರ ಪತಾಕಮಳ? ಸರ್ಷಪ ಗೋಶೃಂಗ ಪಶುಮೂತ್ರದಿಂ 
ವೃಕ್ಷಂಗಳನಿಂಬಾಗಿ ಪೊರೆಯೆ ಕೀಟಾಪಹರಂ (ಲೋಕೋಪ. ೬-೧೧). 
(ಸೆಂ. 
ಅರುಸೆ "ಅರಿಸೆ? ನೋ. 
ಅರುಹ, ಅರಿಹ್ಮ (ಗು). ೧. ಯೋಗ್ಯವಾದ; ತಕ್ಕುದಾದ: ಅರಸ 
ನೊಳ್ಳೈಯೋಗರಕೆ ತಾನರುಹನುಳಿದಂತೀ ಧರಿತ್ರಿಗೆ ನಿರುತ ವಧಿಪತಿ ನೀವೆ 
ಯಲ್ಲಾ ಬಸವ ಮಂತ್ರೀಶ (ಬಸಪು. ೫-೧೦) ; ದಾನಕ್ಕರುಹರಿವರಲ್ಲೆಂದು 
ನೋಡದೆ ಮೂಢಮಾರ್ಗದಲಿ ಕರೆದಪಾತ್ರಂಗಿತ್ತು (ಕುವ್ಯಾಉ. ೩-೨೩); 
ನಿನಗರುಹನೇ ಲಿಂಗಪ್ರಸಾದವೆಂದರೆ ಮುಳಿದು (ಸೌ ಂದಪು. ೪-೪೬). 
(ನಾ). ೨. ಜಿನ; ಜೈನತೀರ್ಥಂಕರ : 4ಅರ್ಹಂ - ಅರು ಹಂ, 
ಬರ್ಹಂ - ಬರುಹಂ, ಅರ್ಹಂತಂ- ಅರುಹಂತಂ (ಭಾಷಾಭೂ. ೫-೧೦೮ 
ಉದಾ) ; “ಅರ್ಹ - ಅರುಹ, ಆಕರ್ಷಣ - ಆಕರುಸನ? (ಶಮದ. ೨೫೪ 
ಪ್ರಯೋ) ; ಮತಿ ತವದನ್ನೆ ಗಮರುಹನನಶಿಶಯಮೆನೆ ಪೊಗಲ್ಟುದು 
(ಸಮಪ. ೧-೫೬) ; ಎಜಗುವನರುಹಂಗುಟ್‌ದರ್ಗೆಅಗಂ (ಕಬ್ಬಿ ಕಾ. ೯). 
ಅರಿಹ್ಮ : ೨. “ಅರ್ಹಂ-ಅರಿಹಂ, ಅರುಹಂ? (ಶಬ್ದಾನು. ೧೪೬-೨೧). 
[< ಸಂ. ಅರ್ಹ] 
ಅರುಹಂತ, ಅರಹಂತ, ಅರಿಹಂತ (ನಾ). ಜಿನ; ಜೈನ ತೀರ್ಥಂಕರ: 
“ಬರ್ಹಂ - ಬರುಹಂ, ಅರ್ಹಂ- ಅರುಹಂತೆಂ, ಗಾರ್ಹಪತ್ಯೆಂ - ಗಾರುಹ 
ಪತ್ಕೆಂ” (ಭಾಷಾಭೂ. ೫-೧೧೮ ಉದಾ); ಅರುಹಂತನ ಮೆಲ್ಲಡಿದಾವರೆಗಳ್‌ 
ಬಗೆಯಲ್ಲಿ ಸಿಂದುವು (ಕಬ್ಬಿಕಾ. ೧೩). ಅರಹೆಂತೆ: ಅರಹಂತರ್ಜಗ 
ದೊಳಗೊರ್ಬರಲ್ಲ (ಸಮಸ. ೨-೫) ; ಅರಹಂತಾ ಮಂಗಳಂ ಸಿದ್ದಾ 
ಮಂಗಳಂ (ಶಬ್ದಾನು. ೫೯೨ ವ್ಯಾಖ್ಯಾ). ಅರಿಹಂತ: “ಅರ್ಹಂತಂ- 
ಅರಹಂತಂ, ಅರಿಹಂತಂ, ಅರುಹಂತಂ ?» (ಶಬ್ದಾನು. ೧೪೭ ವ್ಯಾಖ್ಯಾ). | 
[< ಸಂ. ಅರ್ಹತ್‌] i 


೩೮೯ 


5 


0 


25 


30 


35 


ಅರುಹಮಂದಿರ (ನಾ). ಜನಡೇವಾಲಯ ; ಜಿನಾಲಯ : ಪುರಡೊ | 


ಳೆಲ್ಲಿಯುಮಂಗಳಂಗಳೆ ಅರುಹಮಂದಿರ ಶೋಭೆಗೊಂಡಿರೆ (ಬಿ ಜ್ಜ ಪು. 
೧೧೩-೧೦೦). [ಅರುಹ * ಮಂದಿರ] 

ಅರುಹು, "ಅಜ್‌ಪು? ನೋ. 

ಅರುಹ್ಮು "ಅಟ್‌ವು? ನೋ. 

"ಅರುಳ್‌, ಅರುಳು (ನಾ). ಕರುಣೆ; ದಯೆ: ಅರುಳಿಕ್ಕೆ, ವೀಡುಂ, 
ಆರಂ, ಪುರುಳಿಂಪುಂ (ಹೊಂಗಳು. ೪೫-೫). ಅರುಳು : ದೈವದ ಅರುಳು 
ಎಂದಿಗೂ ಸತ್ಯವಾಗದೆ ಇರದು (ಹಾಹುತ್ತ. ೩೨) ; ದೈವದ ದ 
ಕೇಳಲೆಂದು ಕೊಲ್ಲೂರಿಗೆ ತೆರಳಿದ ದುಗ್ಗಪ್ಪ ಇನ್ನೂ ಮರಳಿ ಬರಲಿಲ್ಲ 
(ಹಾಹುತ್ತ. ೪೬); ಅರಿವಾಗಿ, ಅರುಳಾಗಿ, ಅರನಿರಿಯ ತಿರುಳಾಗಿ 
(ಹೊಗಳು. ೩೩-೨೩); ಮಾತಾಯ ಕೃಪೆಯು ಸಿರಿಗುರುವಿನರುಳು | 


40 


45 


ಅಕಿ 


ಕರುಳಾಗಿ ಪೊರೆಗೆ ದಯೆಯಿಂದ (ಹಾಡುನಾ. ೩೫-೧೯). 
[+ ತಮಿ. ಅರುಳ್‌] 
ಅರುಳಪಾಡು (ನಾ). ಭಗವಂತನ ಕರುಣೆಯನ್ನು ಕುರಿತು ಹಾಡುವ 
| ಕೆಲಸ: ತಿರುತಂಬುಲ ಮೊದಲಾದ ಸರ್ವ ತೇಜಸ್ವಾಮ್ಯವನೂ ಅರುಳ 
;  ಪಾಡನೂ ಯಿವು ಮೊದಲಾದ ತೇಜಸ್ವಾಮ್ಯವನು ತೆಗೆದುಕೊಂಡು (ಎಕ. 
2೭1೪, ಶ್ರೀರಂಗ. ೨೫೯-೭ ; 1544). 
[+ ತಮಿ. ಅರುಳ್‌ಪ್ಪಾಟು] 
ಅರುಳಾಳು (ನಾ). ಕರುಣಾಳು : ಅರುಳಾಳು ಪರಮೇಶ್ವರನ ಅಕ್ಕರೆಯ 
ಅಣುಗೆ, ಮೈಥರಿಸಿ ಬಂದ ಶಿವಮಾರ (ತುಂಗಭ. ೬೧). 
[+ ತಮಿ. ಆರುಳಾಳನ್‌] 
ಅರುಳಿ (ನಾ). ಹೂವು: ಬಣ್ಣದರುಳಿಯ ಬೆಟ್ಟದಾವರೆ ಕಣ್ಣಿಗೆ ಪ್ರಿಯ 
ವಾದ ಸರ್ಪವು ಬಣ್ಣಬಣ್ಣದ ಕೀರಮರಿಗಳು ತಣ್ಣಗಿರ್ದವರಣ್ಯದಿ 
(ಗೋಹಾಡು. ೧೪). "ಅರಣ್ಮಿ ಪರಾ. [ಆ ಅರಳ್ಕ್‌) 
ಅರುಳು "ಅರುಳ್‌? ನೋ. 
ಅರುಳುಡೋರು (ಕ್ರಿ). ಕರುಣೆಯನ್ನು ತೋರಿಸು; ಅನುಗ್ರಹ 
ಮಾಡು: ಶಿವಶಿವಾ! ಅರುಳುದೋರೆಯ ದೇವ (ಹೆಬ್ಬೆರ, ೧೨-೮೬). 
[ಅರುಳು (ಆ ಅರುಳ್‌) + ತೋರು (ಆ ತೋಣು)] 
ಅರುಳ್ಳ್ವೈ (ಕ್ರಿ). ಕರುಣೆದೋರು; ಅನುಗ್ರಹಿಸು: ದೇವರು ಕೃಪೆ 
ಯಿಂದ ಅಡಿಯನಿಗೆ ಅರುಳ್ಸೈಿ ಯಜೇಕು(ಮಡಿಕ್ಕಾ. VI, 1584; ರಾಮಾವಿ). 
[ಅರುಳ್‌ * ಕೈ (ಆ ಕೆಯ್‌,)] 
ಅರೂಪ (ಗು). ರೂಪವಿಲ್ಲದ; ನಿರಾಕಾರವಾದ. ([ಸಂ.] 
ಅಕೆ, (ಕ್ರಿ). ೧. ನುಣ್ಣಗೆ ಮಾಡು ; ಪುಡಿಮಾಡು ; ತೇಯು : “ಅಕೆ-. 
ಪೇಷಣೇ, ಅರ್ಧೇಚ?' (ಶಮಧಾ) ; ನಳಿತೋಳ ಬಳ್ವಳಿಕೆ ಕಣ್ಣೊಳೆ ಫಟ್ಟ 
ಮಗುಳ್ಳುವಂದಮಲ್ತರೆದು ಮಗುಳ್ಳುವಂದಮೆ . ದಲೆನ್ನೆರ್ದೆಯಂ ಪೆಟ 
ತೇನದೆಂತು ಪೇಟ್‌ (ಪಂಪಭಾ. ೮-೬೦) ; ತಿಲಮಗಸೆ ವಿಳೆಂಗಂ ಸಿಂಧು 
ಲವಣಮಿವನರೆದು (ಲೋಕೋಪ. ೬-೩೨) ; ಯಕ್ಷಕರ್ದಮಾದಿಗಳನರೆದಾ 
ವನಿತೆಗನುಲೇಪಿಸಿ (ಪದ್ಮರಾ. ೩-೪೪); ಕಟಕಿಯೇಕಿದು ಪರಶುರಾಮನ 
ಪಟುತನಕೆ ಮದ್ದರೆಡೆನೆಂಬೀ ನಿಬಲನೇತ್ರನ ಭುಜಬಲಕೆ ಸಮಜೋಳಿ ಗಡ 
(ಕುವ್ಯಾಭೀ. ೯-೩೨). ೨, ಪುಡಿಮಾಡಲ್ಪಡು : ತಳೆಪಟಿವ' ತುಂಬಿದವು 
ತೇರುಗಳಿಳೆ ಜಡಿಯೆ ಕಾಲಾಳು ಹೊಕ್ಕೊಡೆಗಲಿಸಿ. ಹೊಯ್ದರು ಚೂಡಿ 
ಯರೆದುದು ಕಳನ ಚೌಕದಲಿ (ಕುವ್ಯಾದ್ರೋ. ೨-೨೭). ' . 
[ದೇ.॥ ತಮಿ. ಅರೈ; ಮಲ. ಆರೆಕ್ಟ; ತುಳು. ಅರೆಪು; ತೆಲು. ರಾಸು] 
ಅಕ್ಕೆ "ಅಲಕ್ಕಿ' ನೋ. 
ಅಕ್ಕೆ ಅರ್ಯ (ನಾ). ೧. ಅರ್ಧಭಾಗ: «ಅರೆ - ಪೇಷಣೇ, ಅರ್ಥೇಚ” 
(ಶಮಧಾ) ; “ಅರೆಯೆಂಬ ಶಬ್ದಮೊಂದು ವಸ್ತುವಿನ ಸಮಭಾಗಮಂ 
ಪೇಟ್ವಲ್ಲಿಯುಂ ೫ (ಶಮದ. ೬೪ ವೃತ್ತಿ) ಸ ಸಜ್ಯುರಕ್ಕೆ ಪುಟ್ಟಿಗೆ ಒನ್ನರೆ 
(ಎಇ. 1%, ೨೨-೭ ; 800) ; ಅರೆಮುಚ್ಚಿ ಕಣ್ಗಳಂ ವನಕರಿ ಮೆಲ್ಲದೆ ಲಲಿತ 
ಸಲ್ಲಕೀ ಪಲ್ಲವಮಂ (ಕವಿರಾ. ೩-೮) ; ಅರೆಮುಗಿದಿರ್ದ ಕಣ್ಣಳುಮಲರ್ದ 
ಮೊಗಂ (ಗದಾಯು. ೪-೫೩) ; ಇಂದಿಗಣುದಿಂಗಳರೆಯಾದುದೀ ಗ್ರಾಮವ 
ಪುಳಿಂದರೀಸಿದು (ಸಿದ್ಧೇಘು. ೯-೪೭). ೨. ನ್ಯೂನತೆ; ಕೊರತೆ: ತಾವರೆ 
ಗಮರೆಯಾಯ್ತು ನಲವೆನೆ ಧರೆಯೊಳ್‌ ಕಾಲಮನದಾರೊ ಕಳೆಯಲ್‌ 
ಬಲ್ಲರ್‌ (ಚಂದ್ರಪು. ೮-೧೪) ; ತಿರಿವರಂಗೈಪಾತ್ರೆ ಕೂಳನು ಹರಿಯಲೇನರೆ 
ನಿಮಗೆ (ಪಶುಭಾ. ೧-೧೯) ; ಅರೆಯಾವುದಿಲ್ಲಿ ? ಜ್ವಲಿಸುವ ವಸಂತವಿದೆ 
`ತಿಳಿನೀಲಿ ಗಗನವಿದೆ ಕೊರತೆ ಇನ್ನೆಲ್ಲಿ (ಇಂಗೀತೆ. ೭೬-೧); ಚಿಕ್ಕ ವನೇ 
ಆ ವನಿಗೇನು ಅರೆ ಮುನಿಮಾ. ೩). ಅರ್ಯ: ೧. "ಅರಕಾಣಿ, 
"ಅರಗಚ್ಚು? ಪರಾ. 


ಅಕ್ಕಿ ೩೯೦ ಅಕಿಕೆಂಪು 

ಅಕೆಆಳು - ಅರ್ಧಆಳು ; ಒಂದು ಆಳು ಮಾಡುವಷ್ಟು ಕೆಲಸ ಅರೆಉಲ್‌, ಅರೆವುಳಿ (ನಾ). ೧. ಕೆಲವುಕಡೆ, ತಾವು: ಅಕೆಎಡೆ ಹಸ್ತಿ 
ದಲ್ಲಿ ಅರ್ಧ: ಅರೆಆಳಿನ ಕೂಲಿ (ರೂಢಿ). ಅರೆಉಣಿಸು - ಅರ್ಧಊಟ; ಶಿಕ್ಷಣ ವಿಚಕ್ಷಣರಿಂದರೆ ಆಶ್ವಶಿಕ್ಲೆಯಿಂದರೆೇಉಟ್‌ ಮಲ್ಲಮೇಷ ಮಹಿಷೋ 
ಹೊಟ್ಟಿಗೆ ಸಾಲದಷ್ಟು ಊಟಿ: “ಓಮೋದರಿಏ - ಅರೆಉಣಿಸಿ ದ್ಲುರೆ ಯುದ್ಧರಸಪ್ರಿಯರ್ಕಳಿಂ (ಕಾವ್ಯಾವ. ೫೧). ಅರೆವುಳಿ: ೧. “ಅರೆ 
ನಿಂದಂ೫ (ವಡ್ಡಾರಾ. ೭೩-೨). ಅಕೆಮಾಡು - ಅರ್ಧವಾಗುವಂತೆ ಪುಳಿತಿಳಿ ಕೆಲವೆಡೆಯೊಳ್‌  (ಕರ್ಣಾನಿ. ೩೨). ೨. ಕೆಲವರು : “ಅರೆವುಳಿ 
ಮಾಡು ; ಕುಗ್ಗಿಸು; ತೆಗ್ಗಿಸು: ಮುನ್ಸೀರ್ಗಳಂ ಕೆಲಬರ್‌ ಪೀರ್ದರೆ| 5| ಕೆಲಬರೆನಿಪ್ಪರ್‌? (ಕವಿಕಂ. ೨೬೦) ; ಅರೆವುಳಿಯಲಿ£ನಿ]ಕ್ಕಿದಂ ಮತ್ತರಿವು 
ಮಾಡುತುಂ ನಡೆದರ್‌ (ಕಬ್ಬಿಕಾ. ೨೫೩) ; ಬನವನರೆಮಾಡುವೀ ದುಷ್ಟ ಳಿಯಂ ಬೊಬ್ಬೆಯುಬ್ಬೆ ಯಿಂದಟ್ಟ ದನಂದರೆವುಳಿಯಂ ಕೈಪಜಕೆಯಬ್ಬರದಿಂ 
ಮರ್ಕಟ ತತಿಗೆ ಬುದ್ಧಿಯಂ ಹೇಳಿಕೊಂಡು (ಸಮ್ಯಕೌ. ೨-೮೦). ದೋಡಿಸಿದನಾ ಗಣೇಶ್ವರನಾಗಳ್‌ (ವೀರನಿ. ೧೧-೫೯). [ಅರೆ + ಉಲ] 
ಅರೆಯಾಗು - ಅರ್ಧವಾಗು ; ಕುಗ್ಗು; ಕುಂದು: ಶರಶರವರ್ಷನು| | ಅರೆಎಡೆ (ನಾ). ಕೆಲವು ಕಡೆ: ಅಕೆ ಎಡೆ ಹಸ್ತಿಶಿಕ್ಷಣವಿಚಕ್ಷಣರಿಂದರೆ ಅಶ್ವ 
ನತ್ಯುದ್ಧುರೆ ಧುರದೊಳ್‌ ಕೃಷ್ಣಕೃಷ್ಣಮೇಘಂ ಕಜತೆಯಲ್‌ ಪರಬಲ. ಶಿಕ್ಷೆಯಿಂದರೆಉಟತ ಮಲ್ಲಮೇಷಮಹಿಷೋದ್ಧುರೆ ಯುದ್ಧರಸ ಪ್ರಿಯರ್ಕ 


[ey 


ಜೀವನ ಜೀವನವರೆಯಾಗುತಿರ್ದುದೆಂತದೇನಚ್ಚರಿಯೋ (ಜಗವಿ.೮-೫೨); | 10 ಳಿಂದರೆ ಎಡೆ (ಕಾವ್ಯಾನ. ೫೧) ; ಅರೆಎಡೆಯೊಳ ಜತ್ವಂ ಮೇಣರೆಎಡೆ 
ಮಗಳ ಆಕೈಕೆಯೊಳರೆಯಾಗಿ ಹೋದರು ಮುಪ್ಪಿನ ತಂದೆ ತಾಯದಿರು ಯೊಳ್‌ ಸಂಖ್ಯೆಯಾಗೆ ಛತ್ಹಂ (ಶಮದ. ೬೮). (ಅರ್ಕ + ಎಡೆ] 
(ಇಂದ್ರಚಾ. ೪೫-೧೫). 
(ಜೀ. ॥ ತಮಿ. ಅರೈ ; ಮಲ. ಅರ; ತುಳು. ಅರೆ; ತೆಲು. ಅರ] 
| 


ಅರೆಕಟ್ಟು (ಕ್ರಿ). ೧. ಅಡ್ಡಗಟ್ಟು (?) : ಅರವಿಂದಾನನೆ ಕೇಳು ಅರೆ 
ಮೊರೆಯಿಲ್ಲದೆ ಅರೆಕಟ್ಟ ಎನ್ನ ಅಧರ ಮುದ್ದಿಕ್ಕಿದ (ಪುರಂದ. ೪-೧೧೦-೩). 
೨. ಆಕ್ಷೇನಿಸು; ಅಸಮಾಧಾನಗೊಳಿಸು (ಸ್ಕಾಂಡರ್‌). 
[ಅರೆ ? + ಕಟ್ಟು] 
ಅರೆಕದ "ಅರೆಗದ' ನೋ. 
ಅರೆಕಲ್ಲು (ನಾ). ಬಂಡೆಗಲ್ಲು: ದಿಬ್ಬವೇರಿ ಅರೆಕಲ್ಲಮೇಲೆ ಮರೆನಿಂತು 
ಕಣ್ಣಿಟ್ಟು ನೋಡಿದನು (ಮಲೆಮ. ೪೪೭). 
[ಅಕ್ಕಿ (ಆ ಆಆಕ್ಕಿ) * ಕಲ್ಲು (ಆ ಕಲ್ಮ್‌)) 
ಅರೆಕಾಣಿ, ಅರಕಾಣಿ, ಅರೆಗಾಣಿ (ನಾ). ಒಂದು ಕಾಣಿಯ ಅರ್ಧ 
ಭಾಗ; ಅರ್ಥಕಾಣಿಯ ನಾಣ್ಯ ; ಯಾವುದೇ ಒಂದು ನಾಣ್ಯದ 
೧96 ಭಾಗ (ಕ): ಅರಸರ್ಗೆ ಸೇಸೆಯೆಂದರಸರ ಕಾಣಿಕೆಯೆಂದು 
ದಾಯದನರ್ಗಳ ತೆಜ್‌ಯೆಂದರುವಣನೆಂದಳಿವಣವೆಂದರೆ ಕಾಣಿಯ 
ಕೊಣ್ಣಿವರ್‌ ಚಾಡಾ£ಣ್ಣಾ3ಳರ್‌ (ಎಕ. ೫11, ಶಿರಾ. ೨೩-೧೩೨ ; 1167); 
ನಿನ್ನ ಒಡವೆಯೊಳರೆಕಾಣಿಯುಂ ಸವೆದಡೆ ಬಳಿಕ ನಾಂ ಭಕ್ತನಲ್ಲ 
(ಬಸಪು. ೧೧-೧೪). ಅರಕಾಣಿ (೬). ಅರೆಗಾಣಿ : [ಅ3ಕೆಗಾಣಿಯನಕ್ಕೆ 
ಕೊಣ್ಣವರ್‌ಚಾಣ್ವಣ್ಹಾಳರ್‌ (ಎಕ. ೩11, ಶಿರಾ. ೪೦-೧೦೦ ; 1040) ; 
ಧರ್ಮಕ್ಕೊಂದರೆಗಾಣಿಗೆ ಜೀವನುಕಟ ಮೋಹಿಸುತಿರ್ಪಂ (ಧರ್ಮಾಮೃ. 
೧೬-೧೯೧) ; ದ್ರವ್ಯದೊಳರೆಗಾಣಿ ಕುಂದದಿರಲು (ಸೌಂದಪು. ೬-೨೪). 
30 [ಅಕ್ಕೆ + ಕಾಣ್ಮಿ. / ತಮಿ. ಅರೈಕ್ಕಾಣಿ] 
ಅರೆಕಾರ (ನಾ). ಒಬ್ಬರ ಭೂಮಿಯನ್ನು ಬೇಸಾಯಮಾಡಿ ಅದರಲ್ಲಿ 
ಅರ್ಥಪಾಲನ್ನು ತೆಗೆದುಕೊಳ್ಳುವವನು ; ವಾರಗಾರ (ಸ್ಯಾಂಡರ್‌). 
[ಅಕ್ಕೆ + -ಕಾರ (ಆ -ಕಾಜ)) 
ಅರೆಕಾಲ್‌ (ನಾ). ಕಾಲುಭಾಗದಲ್ಲಿ ಅರ್ಧ; ಒಟ್ಟು ವಸ್ತುವಿನಲ್ಲಿ 
35] ಎಂಟನೆಯ ಒಂದು ಭಾಗ (ದಕ. ೪). 
[ಅಕ್ಕೆ + ಕಾಲ್ಕ್‌. / ತಮಿ. ಅಕೈೈಕ್ಕಾಲ್‌"] 
ಅರೆಕಾಲು "ಆರೆಕಾಲು? ನೋ. 


ಅರ್ಕ (ನಾ). ೧. ಗೂಡು; ಮಾಡ: ಗವಿಯ ಮುಂಭಾಗದ ಒಂದು 
ಗೋಡೆಯಲ್ಲಿ ಕೊರೆದ ಕಲ್ಲಿನ ಒಂದು ಅರೆಯಿತ್ತು (ಕುಡಿಕೂ. ೧೬). | 15 
ಪಿ. ಸೆಳೆಖಾನೆ : ಕುರ್ಚಿಯ ಮೇಲೆ ಕುಳಿತು ಮೇಜಿನ ಅರೆಯನ್ನು ಎಳೆ 
ಯಲು ಪ್ರಯತ್ನಪಟ್ಟಾಗ ಆ ಮೇಜು ತಿರುಗಮುರುಗಾಗಿತ್ತು (ರಂಗಕ. 
೬೮) ; ಜಯಂತ ಆವಳು ಕೊಟ್ಟಿ ಪುಸ್ತಕವನ್ನು ಮೇಜಿನ ಅರೆಯೊಳಗಿರಿಸಿ 
ಹೊರಟ (ಹೂಹಣ್ಣು. ೧೩೬). [?. / ತಮಿ. ಆಜಕ್ಸಿ] 
ಅರ್ಕ (ನಾ). ಅಜೀರ್ಣ (?) : ರಣಮಾರಿಗರೆಯಾಗಿ ಓಕರಿಪ ಮಾಳ್ಕೆಯಿಂ |20 
ಕಡಿದು ಬಡಿದು ಕುರಿದರಿಯೊಟ್ಟುವೆನು (ಶ್ರೀರಾಮಾ. ೬೭೫-೩೮೩). [1] 
ಅಕ್ಕೆ (ನಾ). ಗಾಡಿಯ ಚಕ್ರದಲ್ಲಿರುವ ಮರದ ಕಾಲು, ಕಡ್ಡಿ: 
ಭಾಗ್ಯವು ಚಕ್ರದ ಅರೆಗಳ ಸಾಲಂತೆ ನುತ್ತೆ ಮೇಲೇರಿತೆ ಕೊನೆಗೆ(ಇಂಚಾಪ. 
೪೬-೯೫). (ಸಂ. ಅರೆ] 
ಅರೆ, (ಅ). ೧. ಎಲ್ಲಿಯಾದರೂ ; ಎಂದಾದರೂ ; ಕೆಲವೆಡೆ; ಕೆಲ|25 
ಮಟ್ಟಿಗೆ; ತುಸು; ಸ್ವಲ್ಪ: “ಅಕೆ ಅರಮೆ ಎಂಬ ನಿಪಾತಂಗಳ್‌ 
ಕ್ವಚಿದರ್ಥದ ಲ್ಲಿ ಯುಂ ಕದಾಚಿದರ್ಥದಲ್ಲಿಯುಂ ವರ್ತಿಕುಂ?] 
(ಭಾಷಾಭೂ. ೨೬೮ ಉದಾ) ; “ಎತ್ತಾನುಮದೆಲ್ಲಿಯಾನುಮೆಂಬರ್ಥದೊಳಾ 
ಯತ್ತಂಗಳರೆಮೆ ಅರೆಗಳ್‌ ? (ಶಮದ. ೩೧೨) ; “ಕಿಜರಿದೆಡೆಯಂ ನಿರೂ 
ಪಿಸುವ ನಿಪಾತಾರ್ಥದ ಅರೆಯೆಂಬ ಶಬ್ಧ? (ಶಮದ. ೭೪). 
ಅರೆಬರ್‌ - ಕೆಲವರು; ಸ್ವಲ್ಪ ಜನ: “ಆರೆಬರೆಂದು ಕೆಲಂಬರ್‌ ?» 
(ಕಶಸಾ. ೧೮-೩೬೭) ; ಪಾಸಂಡಿಗಳರೆಬರ್‌ ಪುಟ್ಟಿಯುಮಡಂಗುವರ? 
(ಆದಿಪು. ೧೫-೨೯) ; ಇಜಸಿಯಲ್ಯಣ್ಮ್ಮವರೀಯಲಲಾಜರರೆಬರ್‌ "ಬ 
ರಾರಾನುಮಾನ್ತಿೀಜಿಯೆಲ್ವಣ್ಮರ್‌ (ಎಕ. 1, ೧೩೩-೧೫; 987) ; ಕುರು 
ಕುಲಮಂ ನುಂಗಿದೆಯಿನ್ನರೆಬರುವಮಂ ನುಂಗಲಿರ್ಪೆ (ಗದಾಯು. ೨-೯) ; 
ಅಡಿಯಿಟ್ಟಿರೆನೆರೆದು ಬಿಂಕಗಾರ್ತಿಯರರೆಬರ್‌ (ಕಬ್ಬಿ ಕಾ. ೯೫) ; ಅರೆಬರಿಂ 
ತೆಸಗಲಕ್ಕು ಮೆಯೆಂಬರಲ್ಲಿ ಮತ್ತರೆಬರೆಸಗಿದೊಡಮೆಸಗುಗೆ ಪಾತ್ರೇ | 
ಯೆಂಬರರೆಬರಾದೊಡಮದೇಂ ತನ್ನೊಡನೆಯೇಯೆಂಬರರೆಬರದು ತಾನಾ ಅರೆಕಾಲ್ಚಿಟ್ಟಿ (ನಾ). ಸೇರಿನಲ್ಲಿ ಎಂಟನೆಯ ಒಂದು ಭಾಗ; ಅರೆ 
ದೊಡಂ (ಪದ್ಮರಾ. ೫-೪೮). [ಆ ಅಕ್ಕೆ ?] ಪಾವು (ಸ್ಕಾಂಡರ್‌). [ಅರೆಕಾಲ್‌ + ಚಿಟ್ಟಿ] 
ಅರ್ಕ (ಅ) ಆಶ್ಚರ್ಯ, ಆಕ್ಷೇಪ ಮುಂತಾದುವನ್ನು ಸೂಚಿಸುವ |4| ಅರೆಕಾಸು (ನಾ). ಅರ್ಧಕಾಸು ; ಕಾಸಿನಲ್ಲಿ ಅರ್ಧ: ಸ್ಥಲ ವೈಭವದಿ 
ಅವ್ಯಯ. (1) ಆಶ್ಚರ್ಯಕ್ಕೆ : : ಅಕೆ ಹೋಯಜಬಾಪ್ಟೆಂದು ಹರಿಗನಂ ವಸ್ತುಗಳು ಮೆರೆದಪವತಿಶಯಮಾಗುತಾ ತಾಣಮಂ ಬಿಟ್ಟರರೆಕಾಸಿಗುಂ 
ಗುರು ಪೊಗಟ್ಟಿಂ (ಪಂಪಭಾ. ೨-೬೦) ; ಅರೆ! ಇದೇನಯ್ಯಾ ನೀನು ಸಲ್ಲಮೆನುತಮೆಲ್ಲರ್‌ ಬಲ್ಲರ್‌ (ವೆಂಕಾರಾ, ೬-೨೭-೨೦); ರಾವಣನ 
ಹೇಳೋ ಮಾತು ಅಶ್ಚರ್ಯವಾಗಿದೆಯಲ್ಲ (ರೂಢಿ). (1) ಆಕ್ಷೇಪಕ್ಕೆ : | i ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ (ಗಾದೆ). [ಅಕ್ಕಿ * ಕಾಸ್ಕು] 
ಅರೆ ! ನನ್ನಷ್ಟಕ್ಕೆ ನಾನು ಹೋಗುವವ ಇವನಾರು ನನಗೆ ಹೀಗೆ ಹೇಳಲಿಕ್ಕೆ | ; ಅರೆಕೆಂಪು (ನಾ). ಅರ್ಧಕೆಂಪು ಬಣ್ಣ ; ಸ್ವಲ್ಪಕೆಂಪು; ನಸುಕೆಂಪು : 
(ನಡೆದಾ. 21, ೧೨೨೮). ಕಂಗಳರೆಕೆಂಪಾಗೆ ಮೀಸೆಗಳು ಕೆತ್ತುತೆ (ಬಸರ. ೧೧-೪೯). 
- ಅಕ್ಕೆ "- ಒಡ್ಕೆ' ನೋ. 


43 


| 
| [ಅಕ್ಕೆ + ಕೆಂಪು] 


ಅರೆಕೊಕೆ 


ಅರೆಕೊರೆ (ನಾ). ಅರ್ಧ; ಅಪೂರ್ಣವಾಗಿರುವುದು : ನೆಕ್ಸುದೋವ್‌ 
ಅನರೊಂದಿಗೆ ಅರೆಕೊರೆಯ ಅಸಂತೃಪ್ತ ಮನೋಭಾವದಿಂದ ಆಫೀಸು 
ಬಿಟ್ಟನು (ಪುನರು. ೨೭೨). 
[ಅಕ್ಕೆ * ಕೊರೈ (ಆ ಕೊಜಕ್ಕಿ). / ತಮಿ. ಅಜ್ರಿ ಕ್ಯು) 
ಅರೆಗಂಜ್ಮೆ (ನಾ). ಅರ್ಧಹೊಟ್ಟಿಗೆ ಸಾಲುವಷ್ಟು ಗಂಜಿ: ಧುರ 
ಧೀರರ್ಗರೆಗಂಜಿ ಹೇಡಿಗಳಿಗಂ ಮೃಷ್ಟ್ರಾನ್ನ್ನ (ಸೋಮೇಶ. ೬೦). 
[ಅಕ್ಕೆ * ಗಂಜಿ] 
ಅರೆಗಂಜ್ಮೆ (ನಾ). ಹಸ್ತದ ಹೆಬ್ಬೆರಳಿನ ನಡುವೆ ಇರುವ ರೇಖೆ ಅಥವಾ 
ಗೆರೆ: ಅತಿದೃಢನಿಮ್ನಸ್ನಿಗ್ಗಾಯತಲೇ ಖಾತ್ರಿತಯಮಾಗೆ ಕರತಲದೊಳ್‌ 
ಸನ್ನುತದಿನರೆಗಂಜಿ ಚಿಲ್ವಿಡಿದು ತೋಟಕೆ ಪೆರ್ವೆರಲೊಳಾತನುತ್ತಮ 
ಪುರುಷಂ (ರೋಕೋಪ. ೧೧-೧೩) ; ಹೆಬ್ಬೆರಲಲ್ಲಿ ಆಅರೆಗೆಂಜಿಯಗಲವಾಗಿ 
ಎರಡು ರೇಖೆಗಳ್‌ ತೋಜುಹ (ಲೋಕೋಪ. ಟೀಕೆ). 
[ಆರೆ ? + ಗಂಜಿ ?] 
ಅರೆಗಂಟು (ನಾ). ೧. ಸಡಿಲವಾಗಿ ಕಟ್ಟಿದ ಗಂಟು. ೨. ಅರ್ಧದಿಂದ 
ಅತ್ತ ತುದಿಯನ್ನು ಸೇರಿಸಿ ಹಾಕಿದ ಮುಡಿಯ ಗಂಟು : ಸೀತಮ್ಮ |15 
ಅರೆಗಂಟು ಹಾಕಿಕೊಂಡು ಅಡಿಗೆ ಮನೆಗೆ ಹೋದಳು (ರೂಢಿ). 
[ಅಕ್ಕೆ * ಗಂಟು] 
ಅರೆಗಂದು (ಕ್ರಿ). ಸ್ವಲ್ಪ ಬಾಡು; ಬಣ್ಣಕೆಡು: ಕೊರಳ ತುಳಸಿಯ 
ದಂಡೆ ಬಾಡದು ಮುಡಿದ ಪೂಗಳರೆಗಂದವು [ಪಾಠಾಂ. ಗುಂದವು] 
(ಜೈಿಮಿಭಾ. ೧೧-೩೮). [ಆರ್ಕೆ * ಕಂದು] 
ಅರೆಗಚ್ಚು (ಕ್ರಿ). ಅರ್ಧಕಚ್ಚು : ನಾಲಿಗೆಯನರೆಗಚ್ಚಿ ಕೆಡೆದ ಮೃಗಾಳಿ 
ಕೆಲವು (ತೊರರಾ, ೩-೩-೬೧) ; ಅರೆಗಚ್ಚಿದ ನಾಲಗೆ ಕಡೆವಾಯೊಳು 
ಸುರಿದ ಜೊಲ್ಲು ಬಿಟ್ಟಿ ಕಣ್ಣುಗಳ (ಕಂನನಿ. ೧೫-೧೬). 
[ಅಕ್ಕೆ * ಕಚ್ಚು (ಆ ಕಲ್ಚ್ಯು)] 
ಅರೆಗಟ್ಟು, (ಕ್ರಿ). ಅರ್ಧಕಟ್ಟು; ಸಡಿಲವಾಗಿ ಕಟ್ಟು: ಅರೆಗಟ್ಟ | 
ತುರಿಪದಿಂ ಪರಿತರೆ ಮೇಖಲೆ ಸೋರ್ದು ಕಾಲ್ಗೆವರೆ ಮದನ ಮದೋದ್ದುರ 
ಗೆಂಧಗಜಂ ನಿಗಳಂಬೆರೆಸಿರ್ಪಂತಿರ್ದು ನೋಡಿದಳ್‌ ಪೆಜಳೊರ್ವಳ್‌ 
(ಶಾಂತಿಪು, ೬-೧೦). [ಅಕ್ಕೆ * ಕಟ್ಟು) 
ಅರೆಗಟ್ಟು (ನಾ). ಅರ್ಧಕಟ್ಟೆ (?) : ಆಂಣಗೋಪಂಣ ಕಲಂಣನದು 
ಗದಶ್ರೇತ್ರದಿಂ ತೆಂಕಲು ಅರೆಗಟ್ಟರೆಬದ ಹಳ್ಳದ ಬಡಗಣ (ಎಕ. ೫1, 
ತಿರುಮ. ೨೭-೨೦ ; 1290). [ಅಕ್ಕೆ * ಕಟ್ಟು] 
ಅರೆಗಟ್ಟೆ (ನಾ). - ಅರ್ಧಕಟ್ಟಿ (?) : ಅರಿಗ£ಗ3ಟ್ಟಿಯ ನಗಲ ತರ 
ಪಡುವಲು ಹೆಬ್ಬಳ್ಳದ ಬಡಗಣ ನೀರುವರಿಇಂ ಬಡಗಲು (ಎಕ. ॥11, 
[ಅಕ್ಕ * ಕಟ್ಟಿ] 


5 


25 


ತಿರುಮ. ೨೭-೨೫ ; 1290). 


೩೯೧ 


ಅಕೆಗಳ್ತೆಲೆ 


ಅರೆಗಡ್ಕೆ (ನಾ). ಅರ್ಧವಾಗುವಿಕೆ; ಕಡಮೆಯಾಗುವಿಳೆ: ಸ್ವಲ್ಪ 
ಹೊತ್ತಿನ ಆನಂದ ಇನ್ನೂ ಅರೆಗಡೆಯಾಗಲಿಲ್ಲವೆಂದು ಕಾಣುತ್ತದೆ (ಪುನರು. 
೩೨೩). [ಅಕ್ಕೆ + -ಕಡ್ಕೆ] 

ಅರೆಗಣ್‌, ಅರೆಗಣ್ಣು (ನಾ). ಅರ್ಥತೆರೆದ ಕಣ್ಣು : ಅರೆಜೀವಮಾಗಿ 
ಕೈಕಾಲ್ಗಳುಡಿದರೆಗಂಗಳ ಬಿಡುವರ್ಗೆ ಲೆಕ್ಕವಿಲ್ಲ (ಚಿಬಪು. ೪೯-೫೮). 
ಅರೆಗಣ್ಣು : ಅವರೆಲ್ಲಾ ಕಂಡರೆ ಅರೆಗಣ್ಣು, ವರನಂದಿ ನಿನ್ನ ಕಂಡರೆ 
ನಿಜಗಣ್ಣು (ಹುಟ್ಟಿಹ. ೮೪). [ಅರೈ * ಕಣ್‌] 

ಅರೆಗಣ್ಣು "ಅರೆಗಣ್‌' ನೋ. 

ಅರೆಗಣ್ಬೀಡು (ನಾ). ಅರ್ಧಕಣ್ಣನ್ನು ತೆಕೆದಿರುವಿಕೆ : ತೆಗಳಿಗೆವಿರ್ದೊ 
ಡಲುಂ ನಾಲಗೆಗಿತ್ತರೆಬಆತ ಬಾಯುಮಟ್ಟಿರೆಗಣ್ಟೀಡುಗಳುಂ ತಾಜುವ 
ತಾಳ್ಗಳುಮಗುರ್ವಿಸಲ್‌ ಕಾಡಕೋಣನೆಯ್ದಿದುದಜಕಿಲಂ (ಜಗವಿ. 
೧೭-೬೬). [ಅರೆಗಣ್‌ ೬ ಬೀಡ್ಕು] 

ಅರೆಗಣ್ಮುಗಿ (ಕ್ರಿ). ಅರ್ಧಕಣ್ಣು ಮುಚ್ಚು : ತರವಿಡಿದೇಕಪಾದದೊಳೆ 
ನಿಂದರೆಗಣ್ಮುಗಿದಾತ್ಮಚಂಚುವಂ ಸಿಡುಗೊರಲಿಂ ಮರ ಲ್ಚಿ (ರಾಜಶೇ. 
೬-೯). ([ಆರೆಗಣ್‌ + ಮುಗಿ] 

ಅರೆಗದ, ಅಕಿಕದ (ನಾ). ಅರ್ಧತೆಗೆದ ಬಾಗಿಲು; ಓರೆ ಮಾಡಿದ 
ಕದ: ಅವರು ಮನೆಬಿಟ್ಟು ಹೋಗುವಾಗ ಅರೆಗದಮಾಡಿ ಹೋದರು 
(ರೂಢಿ). ಅರೆಕೆದೆ : ಬಾಗಿಲು ಅರೆಕದ ಮಾಡಿದನು (ಪಟ್ಟರ. ೩೧). 

[ ಅಕ್ಕಿ * ಕದ] 


॥| ಅರೆಗಪ್ಪು (ನಾ). ಅರ್ಧಕಪ್ಪು ; ನಸುಗಪ್ಪು : ಹೆಣ್ಣುಮಗು, ತಂದೆ 


ಯಂತೆಯೇ ಅಕೆಗಪ್ಪಾಗಿದ್ದು ಆರೋಗ್ಯವಾಗಿ ಹುಟ್ಟ ಬೆಳೆಯಿತು 
(ಒಡ್ಡಿಉ. ೩೨). [ಆರೈ* ಕಪ್ಪು (< ಕರ್ಪು;)) 
ಅರೆಗರಿ (ಕ್ರಿ). ಅರ್ಧಸೀಯು ; ಅರ್ಧಸುಡು : ಪರಮತದತ್ತ ಪೊಕ್ಳೆ ಜಕಿ 
ವನೊಕ್ಕು ವಿಶುದ್ಧತಪೋಗ್ನಿಯಿಂದೆ ಬೆಂದರೆಗರಿದಿರ್ದಲಾಗಿ ಕಡುವೆಂ 
ದೊಡೆ ಬೂದಿಯುಮಾಗಿ (ಜೀವಸಂ. ೨೨೦-೧೮). [ಆರ್ಕೆ * ಕರ್ಮಿ) 
ಅರೆಗರಿಂಕುವೋಗು (ಕ್ರಿ). ಅರ್ಧಸೀದುಹೋಗು; ಅರ್ಧಸುಟ್ಟು 
ಹೋಗು: ಅರೆಗರಿಂಕುವೋದ ಚಮರಿಗಳನನುಕರಿಸಿ ಕೊರಗಿ ಪರಿದ 
ಶೀತಳಿಕೆಗಳ ಬಳಗಮುಂ (ವರ್ಧಪು. ೫-೬೩ ವ). 
[ಆರ್ಕೆ + ಕರಿಂಕು* ಪೋಗ್ನು] 


50| ಅರೆಗಲ್‌ (ನಾ). ಅರೆಯುವ ಕಲ್ಲು ; ಅಸಿಕಲ್ಲು; ಮಸೆಕಲ್ಲು: ಸರಲಂ 


ಮುಂಗೈಯ ಬಲ್ಲಡ್ಡಿನೊಳೆ ಮಸೆಯುತುಂ ನೀಡುಮೆತ್ತಿರ್ದೆಡರ್ಗಿನ್ನರೆಗ 
ಲ್ಲೊಳ್‌ ಪಾಂಸುವಂ ಪುಟ್ಟ ಪ ತನುವಿನ ರಾದ್ರಾಸ್ಕದಿಂದರ್ಬಿಸುತ್ತುಂಬರೆ 
» «ಎ ಬಿಟ್ಲಿಂದಂ ಪುಳಿಂದಾಗ್ರೆಣಿ (ಕುಸುಮಾ. ೧೪-೩೩). 

[ಆರ್ಕೆ + ಕಲ್ಲು (ಆ ಕಲ್ಮ್‌). / ತಮಿ. ಅರೈಕ್ಸಲ್‌]] 


ಅರೆಗಡಿ (ಕ್ರಿ). ೧. ಅರ್ಧಕ್ಕೆ ಕತ್ತರಿಸು; ಮಧ್ಯಕ್ಕೆ ಸರಿಯಾಗಿ ತುಂಡು |5| ಅರೆಗಲ್ಲು "ಅಲ್‌ಗಲ್‌? ನೋ. 


ಮಾಡು : ಒಡಲನರೆಗಡಿವುಶ್ತಿರಲು ಧೃತಿ ಬಿಡದೆ... ಹೊಡವಡಲು 
(ಬಸಪು, ೨೭-೩೫) ; ಬೆರಸಿ ಹೊಯ್ದರು ತಿವಿದರೆಚ್ಚರು ಅರೆಗಡಿದರೆತ್ತಿದ 
ರಿಟ್ಟಾರಸಿದರು (ಕುವ್ಯಾಭೀ. ೮-೨೭). ೨. ನಡುವೆ ಕತ್ತರಿಸಿ ಹೋಗು; 
ಅರ್ಧಕ್ಕೆ ಸರಿಯಾಗಿ ತುಂಡಾಗು : ಮುಜಕಿದ ಬಲ್ಲೆಹದ ಅರೆಗಡಿದ 
ಬಿಲ್ಲುಗಳ ನೆಗ್ಗಿದ ಹರಿಗೆಯನು ಮುಕ್ಕಾದ ಕೈದುವ ತರಿಸಿ (ಕುವ್ಯಾದ್ರೋ. 
೧೫-೧೮) ; ಅರೆಗಡಿದ ಹಸ್ತಗಳ ಕ್‌ರಹಿನ ರಥದ ಹಂತಿಗಳ (ತೊರರಾ. 
೩-೮-೩) ; ಗೋಣರೆಗಡಿದು ಪೆರ್ನರವಾಂತು ಮಿಡುಕುವ ಪ್ರಾಣದ ಶವ 
ಗಳೊಪ್ಪಿದುವು (ಮೋಹತ. ೪೦-೭೦) ; ಅವರ ಸಂಭಾಷಣೆ ಅರೆಗಡಿಯಿತು 
(ಪುನರು. ೨೪೨). [ಅಕ್ಕೆ + ಕಡಿ] 

ಅರೆಗೆಡೆ; (ಕ್ರಿ). ಅರ್ಧಕಡೆ : ಅರೆಗಡೆದ ಮೊಸರು, ಅರೆಗಡೆದ ಮಜ್ಜಿಗೆ | 45 


(ರೂಢಿ). [ಆರ್ಕೆ * ಕಡ್ಮೆ] | 


40 


ಅರೆಗವಚೆ (ನಾ). ಅರ್ಧಕವಚ : ನಾನಂತೂ ಇಂಗ್ಲೀಷಿನವರಂತೆ ಅಸಭ್ಯ 
ಆರೆಗವಚವನ್ನೂ ಅಸಂಗತ ಗರಿಟೋಪಿಯನ್ನೂ ಹಾಕಿಕೊಂಡಿಲ್ಲ 


(ನಿಬಂಧ. 11, ೧೭೧). [ಅರ್ಕೆ + ಕವಚ] 


| ಅರೆಗವಡಿಕೆ (ನಾ). ಕವಡೆಯ ಅರ್ಥ; ಅರ್ಧಕವಡೆ: ಸಿರಿಗೆ ಸಿರ 


ಯುಮಂ ಪುಲ್ಲೆ ಕೈಕೊಳ್ಳಳ್‌ ... ಪಾರ್ವತಿಯಂ ತನ್ನೊಂದು ಪೆಂಪಿಂಗರೆ 
ಗವಡಿಕೆಯಂ ಕೊಳ್ಳೆ ಳೇವೇಟಕ್ವಿಂ (ಅರ್ಧನೇ. ೩-೪). 
[ಅಕ್ಕೆ * ಕವಡಿಕೆ] 


| ಅರೆಗಳಿಗೆ "ಅರೆಗಟಾಗೆ? ಹೋ. 
( ಅರೆಗಳ್ತಲೆ (ನಾ). ಅರ್ಧಕತ್ತಲೆ; ಸ್ವಲ್ಪಕತ್ತಲೆ; ಮಬ್ಬು: ನಸು 


ಗಳ್ತಲೆಯರೆಗಳ್ತಲೆ ಮುಸುಂಕುಗಳ್ತಲೆ ಪೊದಳ್ಹ ಪೆರ್ಗಳ್ತಲೆ (ಗಿಂ. 
[ಅಕ್ಕೆ * ಕಳ್ತಲೆ (ಎ ಕಲ್ಲಲೆ)] 


೪-೭೩).- 


ಅರೆಗಟಕಿಗೆ 


ಅಕೆಗಲ್‌ಗೆ ಅರಗಳಿಗೆ, ಅರಘಳಿಗೆ, ಅರೆಗಳಿಗೆ (ನಾ). ೧. ಒಂದು 
ಗಳಿಗೆಯಲ್ಲಿ ಅರ್ಧದಷ್ಟು ಕಾಲ; ಹನ್ನೆರಡು ನಿಮಿಷ: ಅಲರ್ದರೆ 
ಗಟಗೆಯೆ ಜಾದಿಯ ಮಲೆಪುಂ ಮಲ್ಲಿಗೆಯ, ಪೊಂಕಮುಂ (ಆದಿಪು. 
೧೧-೧೨೨) ; ಈ ನಿಜಸಂಗತಿಯಿಂ ಪೊಟ್ಟು ಪೋದುದರೆಗಟೀಗೆಯವೋಲ್‌ 
(ಮಲ್ಲಿತ. ೪-೯೬). ೨. ಸ್ವಲ್ಪಕಾಲ; ತೀರಾ ಸ್ವಲ್ಪ ಸಮಯ: 
ನಾನು ಇನ್ನೊಂದು ಅರೆಗಳಿಗೆಯಲ್ಲೇ ಹಿಂತಿರುಗಿ ಬರುತ್ತೇನೆ (ರೂಢಿ). 
ಅರೆಗಳಿಗೆ : ೧. (ಮುಂಬಯಿ. ೪-೧೮, ೧೮೨ ಕಿ.). ಅರಘಳಿಗೆ: ೧. 
ಅರಘಳಿಗೆಗಿನನಾಳುವನು ಜಲಧಿಯಲಿ ಕಾಣೆನು ವೈರಿ ಸೈಂಧವನ 
(ಕುವ್ಯಾದ್ರೋ. ೧೪-೩೪). ಅರೆಗಳಿಗೆ: ೧. ನಿನ್ನ ಮೆಚ್ಚಿಸಿಕೊಡುವೆನಿನ್ನರೆ 
ಗಳಿಗೆ ಸೈರಿಸು ಮಾದ್ರಪತಿ (ಕುವ್ಯಾಕ. ೧೨-೧೯). [ಅಕ್ಕೆ * ಗಣಿಗೆ] 

ಅರೆಗಾಣಿ "ಅರೆಕಾಣಿ' ನೋ. 

ಅರೆಗಾಯ (ನಾ). ಅರ್ಧಗಾಯ; ಸ್ವಲ್ಪಗಾಯ: ಹಾಯಿದವು ಮೃಗ 
ವಿಂಡು ಸರಳರೆಗಾಯದಲಿ (ತೂರರಾ. ೩-೩-೧೫). [ಆರ್ಕೆ * ಗಾಯ] 

ಅರೆಗಾಲ (ನಾ). (ಕರಾ) ಬೇಸಿಗೆ ಕಾಲ: ದಶಾವತಾರ ಮೇಳಗಳು 
ಇಲ್ಲಿ ಅರೆಗಾಲದಲ್ಲಿ ಸಂಚರಿಸುತ್ತಿರುತ್ತವೆ (ಯಕ್ಷಬ. ೧೫). 

[ಆರೆ? (ಆ ಅಜಕ್ಸಿ) * ಕಾಲ] 

ಅರೆಗಾವು(ನಾ). ಅವಶ್ಯಕವಾದುದ್ದಕ್ಕಿಂತ ಕಡಮೆ ಕಾಯಿಸುವುದು; 
ಸ್ಪಲ್ಪಕಾಯಿಸುವುದು : ಉಳಿದ ಹಾಲನ್ನು ಅರೆಗಾವು ಕಾಸಿ ಹೆಪ್ಪು ಹಾಕಿ 
ಹೆರದೇ ಹೋದ ಆ ಮೊಸರನ್ನು ಹಸುವಿನ ಮಜ್ಜಿಗೆಬೇಕೆಂದು ಕೇಳಿದವರಿ 
ಗೆಲ್ಲಾ ಕೊಟ್ಟು (ನೀತಿಚಿಂ. ೯-೨೯). [ಅಕ್ಕೆ ೬ ಕಾವ್ಯ] 

ಅರೆಗಾವುದ (ನಾ). ಆರು ಮೈಲಿಗಳಷ್ಟು ದೂರ; ಎರಡು ಹರದಾರಿ : 
ಅರೆಗಾವುದಮಂ ಪರಿದಂ (ಶಮದ. ೧೨೮ ಪ್ರಯೋ) ; ಶ್ರಿಪುರಾಂತಕನ 
ದೇವಾಲಯದೆ ಮೂಡಣ ಕಡೆಯೊಳರೆಗಾವುದದೊಳುಂಟು (ಬಸಪು. 
೧೦-೪) ; ಪುರವ ಬಿಟ್ಟ ರೆಗಾವುದದಲಿ ಬೀಡಿಳಿದಿರುವ ಭಂಗವನೇವೇಳ್ವೆ 
(ಕಂನವಿ. ೧೫-೧). : [ಅಕ್ಕೆ * ಗಾವುದ] 

ಅರೆಗಿರಿ (ಕ್ರಿ). (ಹಲ್ಲುಗಳು) ಅರ್ಧಕಾಣುವಂತೆ ಬಾಯನ್ನು ತೆರೆ : 
ಬೆರಳ ಬಾಯ್ಗಳ ಬಿಸುಟ ಕೈದುಗಳರೆಗಿರಿದ ಹಲ್ಲುಗಳ (ಕುವ್ಯಾದ್ರೋ. 
೧೮-೩೪). [ಅಕ್ಕೆ + ಕಿರಿ] 

ಅರೆಗುಂಡಿಗೆ (ನಾ). ಧೈರ್ಯ ಸಾಲದ ಸ್ಥಿತಿ; ಅಂಜುಬುರುಕತನ : 
“ ಅಕೆಗುಂಡಿಗೆ - ಅಂಜುಬುರುಕತನ? (ಜಾನಕೋ. ೧೩). 

[ಅಕ್ಕೆ + ಗುಂಡಿಗೆ] 

ಅರೆಗುಂದು (ಕ್ರಿ). ಸ್ವಲ್ಪ ಕುಗ್ಗು; ತುಸು ಕುಗ್ಗು. [ಅಕ್ಕೆ + ಕುಂದ್ಭು] 

ಅರೆಗುದಿ (ಕ್ರಿ). ಅರ್ಥಕುದಿ; ಸ್ವಲ್ಪ ಕುದಿ. "ಅರೆಗುದಿಯಿಸು? 
ಪರಾ. [ಅಕ್ಕೆ + ಕುದ್ಮಿ] 


ಅರೆಗುದಿಯಿಸು (ಕ್ರಿ). ಅರ್ಧಕುದಿಸು; ಸ್ವಲ್ಪ ಕುದಿ ಬರುವಂತೆ |55 


ಮಾಡು : ಗುಡದಿಂದೆಳ್ಳೆಣ್ಣೆಯನರೆಗುದಿಯಿಸಿ (ಲೋಕೋಪ. ೮-೪೨). 
[ಅಕೆಗುದಿ + -ಇಸ್ಕು] 
ಅರೆಗುರಿಕ (ನಾ). ೧. ಅರ್ಧೆಮಾತ್ರ ಆಗಿರುವುದು; ಅಪೂರ್ಣ 
ವಾಗಿರುವುದು. ೨." ಕೆಲಸವನ್ನು ಅರ್ಧಮಾತ್ರ ಪೂರೈಸುವವನು; 


ಅಸಂಪೂರ್ಣವಾಗಿ ಕಾರ್ಯವನ್ನು ಮಾಡುವವನು: ಯೂವ ಕೆಲಸ |40 


ಮಾಡಿದರೂ ನೀನು ಅರೆಗುರಿಕನಾಗಿಯೇ ಮಾಡುತ್ತೀಯೆ, ಒಂದನ್ನೂ 
ಪೂರೈಸುವುದಿಲ್ಲ (ರೂಢಿ). [ಅರ್ಕೆ + ಕುರಿಕ್ಕ] 

ಅರೆಗೆಯ್‌ (ಕ್ರಿ). ಅರ್ಧಮಾಡು ; ಕಡಮೆಮಾಡು ; ಕುಂದಿಸು: 
ಆಯುಗೆ ನಹುಷಂ ವಿದ್ವಿಷದಾಯುವನರೆಗೆಯ್ವನಧಿಗತನಯಂ ತನಯಂ 


(ಚಿಕವಿ. ೧-೮೩) ; ದಂದುಗವನರೆಗೆಯ್ದು ಸಂತಸವನಿಮ್ಮಡಿಪ ಬಾಂಧವ್ಯ |45. 


ದೈವಕೃಪೆ (ಮಂಕುಕ. ೪೨೯). [ಅರ್ಕ * ಗೆಯ್‌ («ಆ ಕೆಯ್ಮ್‌)]. 


ರ್ಕಿ೨ 


ಅಕಿಚಡ್ಡಿ 


ಅರೆಗೆಲಸ (ನಾ). ಅರ್ಧನಡೆದ ಕೆಲಸ; ಪೂರ್ಣವಾಗದ ಕಾರ್ಯ: 
ನಿಲ್ಲು ಬಹೆನುಳಿದರೆಗೆಲಸ ಪೂರೈಸಲೆಂದನು ನಗುತ ಕಲಿಭೀಮ (ಕುವ್ಯಾಆ. 
೧೦-೩೩) ; ಅರೆಗೆಲಸದಲ್ಲಿ (ಯಾವುದನ್ನೂ) ಅರಸನಿಗೆ ತೋರಿಸಬೇಡ 
(ಗಾದೆ. ಕಿ). [ಆರ್ಕೆ * ಕೆಲಸ] 
s| ಅರೆಗೆಲಸಿ (ನಾ). ಅರ್ಧದಲ್ಲಿಯೇ ಕೆಲಸವನ್ನು ಬಿಡುವವನು; 
ಕೆಲಸವು ಮುಗಿಯುವುದಕ್ಕೆ ಮುಂಚೆಯೇ ಬಿಟ್ಟುಬಿಡುವ ಸ್ವಭಾವ 
ದವನು: ಸುಕೃತದೊಳರೆಗೆಲಸಿಗಳು ನಾವೆ ನಿಮ್ಮಲಿ ಕೊಅತೆಯಿಲ್ಲೆಂದ 
(ಕುವ್ಯಾಗ. ೪-೩೯); ನರಪತಿಗಳೊಳು ಭಾ ಗ್ಯದಲಿ ಬಾಹಿರರಲಾ 
ನಾವಿಂದು ಸುಕೃತಡೊಳರೆಗೆಲಸಿಗಳು ನಾವಲೇ (ತೊರರಾ. ೨-೨-೩೭). 
[ಅರೆಗೆಲಸ + -ಇ] 
ಅರೆಗೇಂಕೆ (ನಾ). ಶ್ರೇಷ್ಠವಾದ ಕೆರೆ: ಅರೆಗೆರೆ[ ಆಕಿ] ಕೆಆಕೆ ಮಾವಿಮ್ಮಾವೆ 
ನೋಡೆ ತರು ಸುರತರು ಕೊಡುವುವು ಬಂದು ಬೇಡೆ (ಶಾಂತಿಪು. ೩-೭). 
[ಆ ಅರಸ್ಕು ( ಅರಸ್ಕ) + ಕೆಜಿ) 
ಅರೆಗೇಣ್‌ (ನಾ). ಒಂದು ಗೇಣಿನಲ್ಲಿ ಅರ್ಧ; ಅರ್ಧಗೇಣು: 
ಮೂಜುಂ ಮೊಟನರೆಗೇಣ್‌ ಸಪ್ತೋರ್ವ್ಪೀವಳಯಂಬರಮತ್ತಮತ್ತ 
ಮಿರ್ಮಡಿಯಕ್ಕುಂ (ಶಾಂತಿಪು. ೭-೮೮). [ಆರ್ಕೆ * ಗೇಣ್‌] 
ಅರೆಗೊಡು (ಕ್ರಿ). ಅರ್ಧಕೊಡು; ಸ್ಪಲ್ಪ ನೀಡು : ಅರೆದ ಸಾಸುವೆಯ 
ಶುಂಠಿಯನಿಕ್ಕಿ ಪಚ್ಚರೆಮೊಸರಿನಲಿ ಮುಚ್ಚೆರೆ ನೀರ ಕದಡಿಯದ ನೀರನರೆ 
ಗೊಟ್ಟು ನೀರೋಗರವನಿಕ್ಕಲು ಸುಗಂಧ ತಕ್ರೋದನ ಕಣಾ (ಸೂಪಶಾ. 
೩-೨೩). [ಅರ್ಕೆ * ಕೊಡು] 
ಅರೆಗೊಯ್‌ (ಕ್ರಿ). ಅರ್ಧಕೊಯ್ಯು, ಕತ್ತರಿಸು: ತಮದಿಂದಂ 
ಬಿರ್ದು ಸತ್ತುದರೆಗೊಯ್ದುಂಬುದಜಕಿ೦ ನೊಂದು ಸತ್ತುದಿಲ್ಲಜಪೋತಂ 
(ಯಶೋಚ. ೩-೭೫). [ಆರ್ಕೆ * ಕೊಯ್‌] 
ಅರೆಗೊರಡು (ನಾ). ಅರ್ಧ ಒಣಗಿದ ಕೊರಡು (?): ಅರೆಗೊರಡಿ 
ನಂತಲುಗದುಲಿಯದಲೆ ಕಂಗಳಂ ತೆರೆಯದಿರಲ್‌. .. ಪರಿಪರಿಯ ಯುಕ್ತಿ 
ಗಳೊಳೆಚ್ಚರಂಗೊಳಿಸುವೊಡುಪಾಯಗಳ ಮಾಳ್ತರೊಲಿದು (ವೆ ಕಾರಾ. 
೨-೨೦-೩೨). [ಅರ್ಕ * ಕೊರಡ್ಕು (ಆ ಕೊಆಡು)] 
ಅರೆಗೊರತೆ, ಅರಗೊರತೆ (ನಾ). ಅರ್ಧಕೊರತೆಯಾಗಿರುವುದು : ಆ 
ಆನಂದಾನುಭವ ಅರೆಗೊರತೆಯಾಗುವುದು( ಬೆಳುಮ.೭೮). ಅರಗೊರತೆ: 
ನಿನ್ನ ಶಿರಮನ್ನೇರಿದ ಅಲ್ಪತ್ವದಿಂ ಬೆರದರಗೊರತೆಗಳಿಂದಂಡಲೆಯುತ್ತಿರುವ 
(ಸೌಗಂಧಿ.೯-೨); ತನಗೆಯುದರಕಂಮಿತ್ತ ರದುಯರಗೊರತೆಯಾಯ್ತಿನಲ್ಫೆ 
(ತುರಂಗ. ೪-೧). [ಅಕ್ಕೆ * ಕೊರತೆ (£ ಕೊಚತೆ)] 
ಅರೆಗೊಲೆ (ನಾ). ಅರ್ಧಕೊಲೆ: ನೃಹರಿಯಸು ಪಿಂಗುವನ್ನೆಗಂ ವೀರ 
ನಾರುಂ ಕೊಲ್ಲದರೆಗೊಲೆಯನುಆಕ ಕೊಂದನು (ಚಿಬಪು. ೩೩-೨೩) ; ಅರೆ 
ಗೊಲೆಯ ಗಡಣಂಗಳಿಂ ನೋವ ಸಾವ ಬೇವನಿಬರಂ ಪದ್ಮಾಸನಂ ಕಂಡನು 
(ಚೆಬಪು. ೪೯-೩೨). [ಅಕ್ಕೆ * ಕೊಲೆ] 
ಅರೆಗೊಳ್‌ (ಕ್ರಿ). ಅರ್ಥವಾಗು ; ಕಡಮೆಯಾಗು (?) : ಪೊರಳ್ತು 
ಚಪ್ಪರಿದು ರುಧಿರವನೀಂಟಲು ತೃಪ್ತಿಯರೆಗೊಳು [ಪಾಕಾಂ. ಹೊರ 
ಗೊಳ್ಳು]ದೆಂದು ಸುಮ್ಮನಿರೆ (ಭೈರನೇ. ೪-೧೦೪). 
[ಅಕ್ಕೆ * ಕೊಳ್‌] 
ಅರೆಗೊಆ (ಕ್ರಿ). ನ್ಯೂನತೆಯನ್ನುಂಟುಮಾಡು; ಅರ್ಧಂಬರ್ಧ 
ವೆನಿಸು: ಇರಿಸಿದ ಬಾಯಿನವನು ಕೊಂಬುದು ಮೇಲರೆಗೊಆಕಿಯದೆ 
ನೋಂಪುವುದು (ಅನಂಚ. ೧೫-೧೦೪). [ಅರ್ಕ + ಕೊೋಆಕ್ಕಿ] 
| ಅರೆಚಡ್ಡಿ (ನಾ). ಸಣ್ಣ ಚಡ್ಡಿ ; ಹನುಮಾನ್‌ ಚಡ್ಡಿ; ಕಾಚಾ : ಅಲ್ಲಿ 
ಅರೆಚಡ್ಡಿ ಹಾಕಿಕೊಂಡಿದ್ದ ಪೈಲ್ವಾನರ ಹುಡುಗ ಲಾಗಹಾಕುತ್ತಿದ್ದ (ರೂಢಿ). 
[ಅಕ್ಕೆ * ಚಡ್ಡಿ. / ತಮಿ. ಅರೈಚ್ಚಟ್ಟಿ] 


20 


25 


30| 


ಅರಿಚಣ 


೩೯೩ 


ಅರೆಸೆಲೆ 


ಅರೆಚಣ (ನಾ). ತೀರಾ ಸ್ವಲ್ಪಸಮಯ ; ಅರೆಕ್ಷಣ: ಸುನ್ಮನರೆಚಣ | | ಅರೆದಿಟ್ಟ (ನಾ). ೧. ಅರೆನೋಟ. ೨. ಅರ್ಧಬಿಟ್ಟ ಕಣ್ಣು: ಒಗುವ 


ವಿರದೆ ಪ್ರಕೃತಿ ತೊಡಗುತಿರೆ ಜನ್ಮ ಸಾಕೆನುವುದೇಂ (ಮಂಕುಕ. ೨೭೨); 
ಬಾಗಿ ತೂಗಿ ಬೇಡುವೆವು ನಿನಗೆ ಅಕೆಚಣವು ಕೂಡ ನೋಡು (ಆರಳು.೨೪೩)- 
[ಅಕ್ಕೆ + ಚಣ್ಯ) 


ಅರೆಜಾನ (ನಾ). ಒಂದು ಜಾವದಲ್ಲಿ ಅರ್ಥ ; ಮೂರುಮುಕ್ಕಾಲು | 5 


ಗಳಿಗೆಯಷ್ಟು ಕಾಲ; ಒಂದೂವರೆಗಂಟಿಯಷ್ಟು ಕಾಲ; ಸ್ವಲ್ಪ 
ಕಾಲ: ಇರುಳರೆಜಾವಮಾದಾಗಳ್‌ ಭಟ್ಟಿರಿರ್ದೆಡೆಯನಆಸುತ್ತುಂ ಬಂದು 
(ಪಂಚತಂ. ೨೬೦-೧೦) ; ಇರ್ತಿಂಗಳನೋದಿದಂ, ಅರೆಜಾವಮಂ ನಿದ್ದೆ 
ಗೆಯ್ದಂ (ಭಾಷಾಭೂ. ೪-೭೭ ಉದಾ) ; ಸರಳ ಸಂಗರ ನಡೆದುದೊಂದರೆ 
ಜಾವಪರಿಯಂತ (ತೊರರಾ. ೬-೨೪-೧೩) ; ಅವಗಡದ ಬಾಣಗಳನೇಜಕಿ 
ಸಲವನಿಗೊಜಗಿದ ಮೂರ್ಛೆಯಲಿಯರೆಣಾವ ಪರಿಯಂತ (ಕೋಗಯ. 
[ಅಕ್ಕೆ * ಜಾವ] 
ಅರೆಜೀವ (ನಾ). ಪ್ರಾಣ ಪೂರ್ತಿ ಹೋಗದೆ ಅರ್ಧವಾದ ಸ್ಥಿತಿ; 
ಅರ್ಧಜೀವವಾದ ಸ್ಥಿತಿ: ನೀನಾವಪರಿಯಲಿ ಮನ್ನಿಸಿದಡರೆಜೀವ ಕೌರವ 
ವಂಶವೇ ಸಪ್ರಾಣಿಸುವುದೆಂದು (ಕುವ್ಯಾಕ. ೫-೧೯); ಅರೆಜೀವಮಾಗಿ 
ಕೈಕಾಲ್ಗಳುಡಿದು (ಚೆಬಪು. ೪೯-೫೮) ; ಕಾಲಿಗೆ ಗುಂಡು ತಗಲಿದುದರಿಂದ 
ಅಲ್ಲಿಯೇ ಅರೆಜೀವವಾಗಿ ಬಿದ್ದುಬಿಟ್ಟಿತು (ತೇಮೋಡ. ೪೮). 
[ಆರ್ಕೆ + ಜೀವ] 
ಅಕಿತಲೆನೋವು "ಅರೆದಲೆನೋವು' ನೋ. 
ಅರೆತಾರ (ನಾ). ಒಂದು ಅಳತೆ (?) : ದಿನವೊಂದಕ್ಕೆ ಅರೆತಾರದ ಮೊಸ 
ರಲ್ಲಿ (ಸೌಇಎ. ೧೯೩೨ ಉಡುಪಿ. ೨೯೦-೧೪ ; 1376). 
[ಅಕ್ಕೆ ? + ತಾರ್ಯ) 
ಅರಿತಿಳಿವು (ನಾ). ೧. ಸ್ವಲ್ಪಮಾತ್ರವಾದ ಅರಿವು; ಅಲ್ಪವಾದ 
ತಿಳಿವು. ೨. ಅರ್ಧತಿಳಿಯಾಗಿರುವುದು: ತಮದ ಅರೆತಿಳಿವಿನಲಿ 
ಧಕೆಯು ಮುಳುಗಿರಲು (ವಿಸೀಗೀ. ೧೬-೩). [ಅರೆ ತಿಳಿವು) 
ಅರೆತುಂಬು (ಕ್ರಿ). ಅರ್ಧತುಂಬು: ತುಂಬಿದ ಕೊಡ ನೋಡು ತುಳುಕದು 
ತುಳುಕುವುದರೆತುಂಬಿದಂತಹ ಕೊಡೆ (ಇಂಚಾಪ. ೧೪೫-೧೪). 
[ಅರ್ಕೆ + ತುಂಬ್ಯು] 
ಅರೆತೆಅಕೆ "ಅರೆದೆಆಿ? ನೋ. 
ಅರಿತೊಡೆಚಲ್ಲಣ (ನಾ). ತೊಡೆಯನ್ನು ಅರ್ಧಮುಚ್ಚುವ ಚಲ್ಲಣ; 
ಅರೆಚಡ್ಡಿ : “ಅರ್ಥೋರುಕಂ- ಅರೆತೊಡೆಚಲ್ಲಣ, ಚಡ್ಡಿ (ಸಿದ್ಧಾಂತಿ. 
೧೭೭). [ಅರ್ಕೆ * ತೊಡೆ * ಚಲ್ಲಣ]- 
ಅಕಿತ್ರುಟ (ನಾ). ಅರ್ಧ ತ್ರುಟಿಯಷ್ಟು ಹೊತ್ತು ; ಅರ್ಧ ನಿಮಿಷದ 
ಕಾಲ: ಪ್ರಸಾದದ ಸೊಂಪಿಂಗೆ ಚಿತ್ತಮರೆತ್ರುಟಯ ತೆರಪಿಲ್ಲದೆ ದಣಿಯ 
ದಾಡುತ್ತಿತ್ತು (ಮಲ್ಲಚ. ೫-೮). [ಅರೈ * ತ್ರುಟ] 
ಅರೆದಪ್ಪಲು (ನಾ). ಬಂಡೆಗಳಿಂದ ಕೂಡಿದ ತಪ್ಪಲು ಪ್ರದೇಶ: ಆರೆ 
ದಪ್ಪಲುಗಳಿಂದಲೂ . .. ವಿಚಿತ್ರವರ್ಣಮಾದ ಧಾತುಗಳಿಂದಲೂ ಭೂಷಿತ 
ವಾಗಿ (ಸೌಗಂಧಿ. ೪೨೮-೧೫). [ಅಕ್ಕಿ (ಆ ಅಜಕ್ಕಿ) + ತಪ್ಪಲು] 
ಅರೆದಲೆನೋವು, ಅರೆತಲೆನೋವು (ನಾ). ತಲೆಯ ಒಂದು ಪಾರ್ಶ್ವ 
ದಲ್ಲಿ ಮಾತ್ರ ಕಾಣುವ ನೋವು. ಅರೆತಲೆನೋವು (ಕ). 
[ಅಕ್ಕೆ * ತಲ್ಮೆ * ನೋವು] 
ಅರಿದಲೆಚೀನೆ (ನಾ). - ಅರೆದಲೆನೋ ವು: “ಅರ್ಧಭೇದಳವೆಂಬು 
ದೊಂದು ಅದು ತಾನೇ ಅರೆದಲೆಬೇನೆ ಎನಿಸಿಕೊಂಬುದು ” (ವೈದ್ಯಸಾ. I, 
೧೩೦); ಮರಿಚಂ ಪೆಸಜಕಿಂಬಿಂತಿವನರೆದೆಳ್ಳೆ ಕಷಾಯದಿಂದೆ ನಸ್ಕಂ 
ಗೆಯ್ದಂದರೆದಲೆಜೇನೆಯನದು ಸಂಹರಿಕುಂ (ಲೋಕೋಪ. ೯-೬೨). 
[ಅಕ್ಕೆ * ತಲ್ಮೆ + ಬೇನೆ] 


೧೦-೪೪). 


0 


95 


40 


ನಯನೋದಕದಲರೆದಿಟ್ಟ ಗಳ ನೋಟದಲಪ್ಪಿ ಸ ತ್ಕ ದ ತಗಹಿನವನೀ 
ನಾಥನಾ ರಘುನಾಥಗಿಂತೆಂದ (ತೊರರಾ. ೨-೨-೩೩). [ಅರ್ಕ + ದಿಟ್ಟಿ] 
ಅರೆದುಉುಗು (ಕ್ರಿ). ಅರ್ಧತುಂಬಿಕೊಂಡಿರು: ಅರೆಮಜುಗಿರ್ದ 
ಬಯಲ್ಲಾವರೆಯೆಲೆಗೊಡೆಯಿಡುವಿನಲ್ಲಿ (ಕಾದಂಉ. ೨೮೨). 
[ಅಕ್ಕೆ * ತುಖಗ್ಮು] 
ಅರೆದೆಅಕೆ, ಅಕಿತೆರೆ (ಕ್ರಿ). ಅರ್ಥತೆರೆ: ತನ್ನ ಕಣ್ಣಳರೆದೇಃಕಿದು ದರನಿಮಾ 
ಲಿತರೋಚನ ಕಮಲಾಕರಮಿರ್ಪಂತೆಯಿರ್ದ (ಗದಾಯು. ೫-೪೦ ವ); 
ತೊಆಕಿಗಳ ಪುಳಿನತಳಂಗಳ ತೆಅಪುಗಳರೆದೆಜಕೆದು (ಕಾವ್ಯಾವ. ೨೪); 
ಕಣ್ಣಳನರೆದೆಜಕಿವುದು ನೆನೆನೆನೆದು ಕಾಂತೆಯಂ ಕಳಹಂಸಂ (ಗಿರಿಕ. 
೨-೫೮) ; ಅರೆದೆಆಕೆವಬ್ಬದೊಳಿರುತಿರ್ದ ಮಜೀದುಂಬಿ ಸ್ವರಮಾಡಿ ಫೊಲ 
ಮಡುವಂತೆ (ಭರಚ. ೫-೫೭); ನಿಟಿಲಾಕ್ಷಮರೆದೆಆಿಯೆ (ಚಿಬಪು. 
೪೬-೨೪). ಅರೆತೆರೆ: ಇಬ್ಬರೂ ... ಅರೆತೆರೆದ ಬಾಗಿಲನ್ನು ದೂಡಿ ಒಳ 
ಹೊಕ್ಕರು (ಒಡ್ಡಿಉ. ೫). [ಆರ್ಕೆ + ತೆಜಕ್ಕಿ) 
ಅರೆನಗು, ಅರೆನಗೆ (ನಾ). ನಸುನಗೆ; ಮುಗುಳುನಗೆ: ಕೆರಳದೆ ಅರೆ 
ನಗು ಬೀರುತ್ತ (ಭಾಮಣಿ. ೩೧). ಅರೆನಗೆ : ಅರೆನಗೆಯ ಬಿಜುನಗೆಯ 
ನಗೆಗಳ ಹೊರಳಿಗಳಲಡಬಿದ್ದು (ತೊರರಾ. ೧-೧೫-೮). [ಅಕ್ಕೆ * ನಗು) 
ಅರೆನಗೆ "ಅರೆನಗು' ನೋ. 
ಅರೆನಚ್ಚು (ನಾ). ಅರ್ಧನಂಬಿಕೆ; ಅಪೂರ್ಣವಾದ ವಿಶ್ವಾಸ: 
ಮಿಕ್ಕುದು ಪಾಲಿಗನ ಪಾಡು ಒಲ್ಲನವನ್‌ ಅರೆನಚ್ಚ (ಮಂಕುಕ. ೫೮೪). 
[ಅಕ್ಕೆ * ನಚ್ಚ್ಯು) 
ಅರೆನಿದ್ದೆ, ಅರನಿದ್ದೆ (ನಾ). ಅರ್ಥನಿದ್ದೆ; ಅರ್ಧ ಎಚ್ಚರವಿರುವ 
ಸ್ಥಿತಿ; ಗಾಢವಲ್ಲದ ನಿದ್ದೆ: ಹಿಂದಿನ ದಿನದ ಅರೆನಿದ್ದೆಯ ಆಯಾಸ 
(ವಾತ್ಸಲ್ಯ. ೪೮). ಅ ರಫಿ 2 ಆರನಿದ್ದೆ ಮಾಡಿ ಒಮ್ಮೆಲೆ ಎಚ್ಚತ್ತನು 
(ಅನ್ನ. ೩೩೩) ; ಮಡದಿಯ ಎಬ್ಬಿಸಿದ್ರೆ ಅರನಿದ್ದೆ ಆದಾವು (ನಾಪದ. ೮೯). 
[ಅಕ್ಕೆ * ನಿದ್ದೆ) 
ಅರಿನಿಮಿಷ (ನಾ). ಅರ್ಧನಿಮಿಷ; ನಿಮಿಷದಲ್ಲಿ ಅರ್ಧ: ಇರಲು 
ಬಳಿಕಜುವತ್ತುಸಾವಿರ ವರುಷ ನಿಮ್ಮಯ್ಯ ೦ಗೆ ನಮಗೊಂದರೆನಿಮಿಷ 
ವಾಯಿತು (ತೊರರಾ. ೩-೧-೪೪) ; ಅರೆನಿಮಿಷವಲ್ಲಿದ್ದು ... ನಡೆತಂದ 
(ತೊರರಾ. ೫-೨-೯೦). [ಅರೈ * ನಿಮಿಷ] 
ಅರೆನುಡಿ (ನಾ). ಅರ್ಧಂಬರ್ಧದ ಮಾತು; ಅಸ್ಪಷ್ಟವಾದ ಮಾತು: 
ಮಾಣೆಂಬೀ ತೆಜಂಚೆತ್ತರೆನುಡಿಗಳನಾವೃತ್ತಿಗೆಯ್ಶುುತ್ತೆ (ಚಿಕವಿ. ೬-೧೬೩). 
. [ಅಕ್ಕೆ * ನುಡ್ಡಿ] 
ಅರೆನೂಂಕು (ಕ್ರಿ). ಅರ್ಧತಳ್ಳು : ಕಜುವಂ ಕಾಯ್ವ ತನುಜನು ಹರಿದು 
ಬಂದಾಸತ್ತು ಹಸಿದಾತುರದೊಳವ್ವಾಯೆನುತ ಬಾಗಿಲ ಕದವನರೆ [ಪಾಠಾಂ. 
ನುಜಕಿ] ನೂಂಕಿ (ಬಸಪು. ೨೪-೫೪). (ಅರ್ಕ * ನೂಂಕ್ಕು] 
ಅರೆನೆರಳು (ನಾ). ಅರ್ಥದಷ್ಟು ನೆರಳು: ಉಪಚ್ಛಾಯೆ ಎಂದು ಕರೆ 
ಯಲ್ಪಡುವ ಅರೆನೆರಳು ಮುಚ್ಚಿದ ಸ್ವಚ್ಛತರವಾದ ಭಾಗ (ಜ್ಯೋತಿರ್ವಿ. 
೮೭). [ಅಕ್ಕೆ * ನೆರಳು (ಆ ನೆಟಲ್‌,)] 
ಅರೆನೆಲ (ನಾ). ಅರ್ಧದಷ್ಟು ಭೂಮಿ: ತಿಳಿಯ ರಾಚಮಲ್ಲಮನ್ನಿ 
ಬೇಡಿದೊಳರೆನೆಲನುಂ ಭಣ್ಣಾರವುಮಂ ಕೊಟ್ಟಾನೆನ್ದು ಬನ್ನು (ಎಕ. 1೪, 
ಹೆಗ್ಗಡ. ೧೧೬-೪ ; 930). [ಅರೆ + ನೆಲ] 
ಅರೆನೆಲೆ, ಅರನೆಲೆ (ನಾ). ಮುಂದುಗಡೆಯ ಸೈನ್ಯಕ್ಕೆ ಬೆಂಬಲವಾಗಿ 
ಹಿಂದುಗಡೆಯಿರುವ ಸೈನ್ಯ: “ಸನ್ನಯ - ಸೇನೆಯ ಹಿಂದೆ ಇದ್ದ 
ಅರೆನೆಲೆ? (ನಾಚರಾ. ಕ) ; ಅರೆನೆಲೆ[ಯೊಳ್ಳರ]ನೆಡೆಯೊಳ್‌' ದೂಷಣನುರು 
ಮುದದಿಂ ಚೂಣಿಯೊ[ಳಗೆ] ತ್ರಿಶಿರಂ ಬರುತಾ (ಕುಮುರಾ. ೮-೪೩); 


ಅರಿನೋಟಿ 


ಅರೆನೆಲೆಯ ದಳದತ್ತ ದೃಷ್ಟಿಯ ಹರಿಯಬಿಡು (ಕುವ್ಯಾಭೀ. ೨-೧೨); 
ಸುರಸುಭಟಿರಿಜಕಿತಕ್ಕೆ ಚೂಣಿ ಮುರಿದೋಡಿ ಕೂಡಿತು ಜಲಂಧರ ದೈತ್ಯ 
ನರೆನೆಲೆಯನು (ಚಿಬಪು. ೨೪-೧೦). ಅರನೆಲೆ : “ಸೇನಾವ್ಯೂಹೆ ರಚನೆ 
ಯಲ್ಲಿ ಅರಸನಿರಜೇಕಾದ ಸ್ಥಾನ” (ಪ್ರಭಣ್ಣ); ಅರಸುಗಳೆಂಬವರ್ಬ 
ವರದೊಳ್‌ ಸೆರೆಗಿಂ ಪೆಜಗಿರ್ಪ್ಪ ಬುದ್ಧಿ ಯಿಂದರನೆಲೆಯೆಂದು ಮಾಡಿ 
ಸೆಜರಂ ಪೆಆರಿಂದಮೆ ಗೆಲ್ವರಲ್ಲದಿಂತಿರೆ ಪೆಜಗಾಗೆ ತನ್ನ ಬಲವನ್ಯಬಲಂ 
ಬೆಜಗಾಗಲೊಂದೆ ಸಿಂಧುರದೊಳೆ ಗೆಲ್ವರೇ ಪಗೆಯನಾರ್‌ ಸಮನಿಂತ 
ಸಹಾಯಶೂರನೊಳ್‌` (ಎಕ. ೫೪, ಅರಸೀ. ೨೧೬-೧೩ ; 1195) ; ಅರನೆಲೆ 
ಯೊಳಿರ್ದು ಚಂದ್ರಾದಿತ್ಯಭೂಪಾಲನೆರಡು ದೆಸೆಯೊಳು ಗಜಾಶ್ವಾರೂಢ 
ರಪ್ಪ ಪಲವರಸುಗಳನಾಪ್ತಬಲವಂ ನೋಡಿ (ಸೋಮಚ, ೫-೪೮) ; ಅರ 
ನೆಲೆಯ ಸುಯಿಧಾನ ಬಾಹ್ಲಿಕ ತರಣಿಸುತ ಗುರುಸೂನು ಕೃತವರ್ಮರಿಗೆ 
(ಕುವ್ಯಾದ್ರೋ. ೪-೧೮) ; ಅರಿಭಟರು ಪವನಜನನಾನುತ ಮರಳುತುಬ್ಬರ 
ಬನರವನು ತಂದರನೆಲೆಗೆ ರಥಮನದಿರದೆ ಮೊಗಮಾಡಿದ ವಿಕ್ರಮ 
ಕೌರವನ (ಜಯಕಾ. ೬-೫೫) ; ಅಪರಾಜಿತ ನೃಪಾಲಕನ ನಿಲಿಸಿ ಅರನೆಲೆ 
ಯೊಳು ವುಳಿದ ಪೆರ್ವಲವೆರಸಿ (ಸಾಳ್ವಭಾ. ೧೩-೩೮) ; ಗರ್ಜಿಸುವ ಸೇನಾ 
ಜಲಧಿಮಧ್ಯದೊಳ್‌ ಬಂದು ನಿಂದರನೆಲೆಯ ಸುಯಿದಾನಮಂ ಬಲಿದನು 
(ಜೈಮಿಭಾ. ೧೪-೩). ಐ "ಅರೆನೆಲೆ' ಎಂಬುದು "ಅರನೆಲೆ' ಶಬ್ದದ 
ಅಪಲಿಖಿತ. [ಆ ಅರಸ್ಕು (ಆ ಅರಸ್ಕ) + ನೆಲೆ] 
ಅರೆನೋಟಿ (ನಾ). - ಅರೆದಿಟ್ಟಿ : ತುದಿಖುರವನೂಆಕಿ ನವಾಯಿ ಮಿಗ 
ಲಕೆನೋಟಿದಾಲಿಯ ಮಿಡುಕದೆ (ಕುವ್ಯಾದ್ರೋ. ೧೭-೯) ; ಅರೆನೋಟ 
ವಿದುಷಕಗೆ ನೆರೆನೋಟ ನಾಗರಿಕಗೆ (ಸರ್ವಜ್ಞ. ೧೬೩೨). 
[ಆರ್ಕೆ * ನೋಟ] 
ಅರೆಪ (ನಾ). ಅರಿಯುವುದು ; ಅರೆತ : ಅರೆಪಂ, ಬರೆಪಂ (ಶಬ್ದಾನು. 
೫೬೧ ಪ್ರಯೋ). [ಅರ್ಕ * -ಪ್ಶ. / ತಮಿ. ಅಕ್ಕ ಪ್ಪ] 
ಅರೆಪಲ್ನೆ ಅಕ (ನಾ). ಹಲ್ಲುಗಳು ಅರ್ಧ ಹೊರಗೆ ಕಾಣುವಂತೆ 
ಬಾಯಿ ಬಿಡು: ಆರೆಸಲ್ಲೆಜೆದೋನದೆ ಕಂಡ ಕಂಡರಂ ಸೈರಣೆಗೆಟ್ಟು 
ಬೇಡದೆ (ಧರ್ಮಾಮೃ. ೪-೮೮). [ಅರೈ + ಪಲ್‌ + ತೆಆಕಿ]] 
ಅರೆಸಾದ (ನಾ). ಅಂಗಾಲಿನ ಅಥವಾ ಹೆಜ್ಜೆಯ ಅರ್ಧಭಾಗ : 
ಬಲದ ಅರೆಪಾದದಲ್ಲಿ ಊರ್ಧ್ವಮುಖನೆಂಬ ಗಣೇಶ್ವರನೆನಿಸಿರ್ಪಿರಿ ಆಯ್ಕ 
ನಡದ ಅರೆಪಾದದಲ್ಲಿ ಸಚರಾಚರನೆಂಬ ಗಣೇಶ್ವರನೆನಿಸಿರ್ಬಿರಿ `(ಸಿದ್ಧೇವ. 
೧೮೮). [ಆರ್ಕೆ + ಪಾದ] 
ಅರೆಪಾಲು (ನಾ). ಅರ್ಧಭಾಗ : ಗೊಲ್ಲನ ಜಸದಲಿ ಅರೆಪಾಲೆಲ್ಲಾ ನಿನ್ನದೆ, 
ನಿನ್ನದೆ; ಸೋದರನೆ ! (ಭಾವಗೀ. ೬೯) ; ಅದರೂ ಆ ಹುಟ್ಟುವಳಿಯಲ್ಲಿ 
ಅರೆಸಾಲು ಮಾತ್ರ ತನ್ನದಾಗಿತ್ತು (ಪುನರು. ೪೧೧). [ಅಕ್ಕೆ * ಪಾಲ್ಕು] 
ಅರೆಸಾಲುಗಾರ (ನಾ). ಅರ್ಧಪಾಲುಳ್ಳವನು; ಅರ್ಧಭಾಗಕ್ಕೆ 
ಹಕ್ಕುದಾರ (ಕ). [ಅರೆಪಾಲು + -ಗಾರ (< -ಕಾಜ)] 
ಅರೆಪಾವು (ನಾ). ಒಂದು ಬಗೆಯ ಕುಣಿತ; ಯಕ್ಷಗಾನದಲ್ಲಿ ಸ್ರೀ 
ವೇಷ ಕುಣಿಯುವುದು. 
ಅಕಿಸಾನಿನಾಟ ಇ “ ಚಪ್ಪರಮಂಚದಾಟ ಎಂಬುದು ಈ ಸ್ತ್ರೀಪಾತ್ರದ 
ನರ್ತನಗಳಲ್ಲಿ ಒಂದು. ಈ ಕುಣಿತಕ್ಕೆ ಅರೆಪಾವಿನಾಟಿ - ಮರಕಾಲಿನಾಟ 
ಎಂಬ ನಾಮಾಂತರಗಳೂ ಇನೆ ೨ (ಪಾರ್ತಿಸು. ೩೩). 
(ಅರೆ? ೬ ಪಾವು?) 
ಅರೆಪುರುಷ (ನಾ). ಅರ್ಧ ಆಳು ಪ್ರಮಾಣದ ಆಳ: ಪುತ್ತಿನಿಂ 
ಬಡಗಲ್‌ ಮೂಗಯ್ಕಿನತ್ತ ಲ್‌ ತಳರ್ದಗುಲಕ್ಕೊಡರೆಪುರುಷದೊಳಕ್ಕು 
ಮಸಿಯ ಬಣ್ಣದ ಕರ್ಪಿರಲ್‌.. . . ನೀರಧಾರೆಯಕ್ಕುಂ (ಅಟ್ಟಮ. 


೧೧-೧೪). [ಅಕ್ಕೆ + ಫುರುಷ] 


೩೯೪ 


20 


25 


40 | 


ಅರೆಮತ್ತರು 


ಅರೆಸೆರೆಯ "ಅರೆನೆಟೆಯ ' ನೋ. 

ಅರೆಪೊರೆಕ (ನಾ). “ಅರ್ಥವ್ಯಾಪಿಸಿದುಮು” (ನ ಂಪಭಾ. ಕೋಶ); 
ಆಗಳ್‌' ಶರದದ ಬಿಸಿಲಳುರೆ ಪೊಣ್ಮಿದ ಘರ್ಮಬಿಂದುಗಳಿಂ ನಾಂದು ಪುಚ್ಚಲಕಿ 
ದರೆಪೊ[ಪಾಠಾಂ. ವೊ]ಕೆಕನಾದ ಕುಂಕುಮ ಪತ್ರಭಂಗದ ಕೊಣಗಿದ ನಗೆ 
ಮೊಗಂಗಳುಂ (ಆದಿಪು. ೧೧-೬೮ ವ) ; ಅಡೆವೊತ್ತದೆ 8೮ ಕಿಜ್‌ದೆನೆ ಸುಡ 
ದಿನಿಸರೆಪೊರೆಕ (ಪಾಠಾಂ. ಫೊರಿಕ]ನಾಗದೆ[ ಯೆ] ಸಸಿದಂದೊಂದೆಡೆಯೊಳ 
ಗೊಟ್ಟಿರ್ದರಳೆಯನೊಡನಳುರ್ವ೦ತಳುರ್ದನನಲನರಗಿನಮನೆಯಂ 
(ಪಂಪಭಾ. ೨-೫). [ಅಕ್ಕೆ + ಪೊರೆ? + -ಕ್ಕ) 

ಅರೆಬದ (ನಾ). ಅರ್ಧ ಎತ್ತರವಿರುವ ಬದುವು: ಅರೆಗಟ್ಟರೆಬದ ಹಳ್ಳದ 
ಬಡಗಣ ಪಡುವಣ ನೀರುವರಿಇಂ ಪಡುವಲು (ಎಕ. 311, ತಿರುಮ. 
೨೭-೨೦ ; 1290). [ಅಕ್ಕೆ * ಬದ (ಆ ಬದು)] 

ಅರೆಬರೆ (ನಾ). ಪೂರ್ತಿಯಲ್ಲದಿರುವಿಕೆ; ಅರ್ಧಂಬರ್ಧ. 

ಅರೆಬರೆಯಾಗು - ಅರ್ಧಂಬರ್ಧವಾಗು : ಪರೀಕ್ಷೆಯೊಳೆನ್ನ ದುರ್ಜೈ 

ವಕೆ ವಿಜಯವು ಅರೆಬರೆಯಾಗೆ (ಇಂಚಾಪ. ೧೯-೮೧). [ಅಕ್ಕೆ + -ಬರ್ಕೆ?] 

ಅರೆಬಳವಿ (ನಾ). ಅರ್ಧಬೆಳವಣಿಗೆ ; ಅಪೂರ್ಣವಾದ ಬೆಳವಣಿಗೆ: 
ಹಣ್ಣೊಳು ಸಿಹಿ ಕಾಯೊಳು ಕಹಿ ಮರದ ರಸವದೆಂತು ಅರೆಬಳವಿಯೊ 
ಳಾನಂದವೇ ನೋವೆನಿಸುವುದಿಂತು (ಅಹಲ್ಯ. ೧೧೫-೪). [ಅಕ್ಕೆ + ಬಳನಿ] 

ಅರೆಬಳಿ (ಕ್ರಿ). ಅರ್ಧಲೇಪಿಸು; ಅರ್ಧಬಳಿ : ಎಳೆಯ ರವಿರಶ್ಮಿಗಳು 
ರಕ್ತೋತ್ಸಲದೊಳಗೆ ಹೊಳೆವಂತೆ ಹೊನ್ನರೆಬಳಿದ ಹಿಳುಕನೆ ಕಾಣಲಾ 
ದುದು ಭಟನ ಕಾಯದಲ್ಲಿ (ಕುವ್ಯಾದ್ರೋ. ೬-೫೦) ; ಪುಲಿದೊಗಲ 
ಸೀಸಕವ ಕಿಗ್ಗಟ್ಟೊಲೆವ ಸುರಗಿಯ ಕಾಂಚನದೊಳಕೆಬಲಿ[(ಳಿ]ದ ಬಿಲ್ಲಂ 
ಬಿಗಿದ ತಿರುವಿನ ಬೆರಳ ಕೋಲುಗಳ (ಕುವ್ಯಾಭೀ. ೪-೧೧). 

[ಅಕ್ಕೆ * ಬಳ್ಳಿ (ಆ ಬಲ್ಯ್ಕಿ)) 

ಅರೆಬಿರಿ "ಅರೆವಿರಿ' ನೋ. 

ಅರೆಬೆತ್ತಲೆ (ಗು). ಅರ್ಧಬೆತ್ತಲೆಯಾದ ; ಅರ್ಧನಗ್ನವಾದ : ಉಜ್ವಲ 
ವರ್ಣರಂಜಿತವಾದ ಬಾಹುಯುಗ್ಮಗಳ ಆ ಅರೆಬೆತ್ತಲೆಯ ಹೆಂಗಸಿನ ಕಡೆಗೆ 
ಮತ್ತೊಮ್ಮೆ ನೋಡುತ್ತ ... ತನ್ನೊಳಗೆ ತಾನು ಗೊಣಗಿಕೊಂಡನು 
(ಪುನರು. ೧೩೦). [ಅಕ್ಕಿ + ಬೆತ್ತಲೆ] 

ಅರೆಬೇ (ಕ್ರಿ). ಅರ್ಧಬೇಯು ; ಅರ್ಧಬೆಂದುಹೋಗು : ಅಕೆಬೆಂದುವು 
ತಾವರೆ ಖಗಮರೆಬೆಂದುವು ಭೀಮಕೋಪ ಶಿಖಿ ಮುಟ್ಟಿ (ಗದಾಯು. 
೭-೧೮) ; ಆ ಫುಲ್ಲು ಪೊತ್ತಿ ಪೊಗೆದುರಿದು ಮಂದುರಮಂ ಪೊತ್ತಿದೊಡಲ್ಲಿ 
ಯರೆಬೆಂದ ತುರಗಂಗಳನರಸಂ ಕಂಡು (ಪಂಚತಂ. ೧೭೯-೧೧) ; ಅರೆಬೆಂ 
ದನಂಗನಾದಂಗೆ ಪಳವಿಗೆಯಾದ (ನಂದಿಮಾ. ೨೩-೩೬). [ಆರ್ಕೆ * ಬೇ] 

ಅರೆಭಾಷೆ (ನಾ). ಚೆನ್ನಾಗಿ ಬೆಳೆಯದ ಭಾಷೆ (7): ನೋಡಿರೆ ಪೇಟ್ವ 
ಮೂಜುವಣಜಕ್ಕ[ರೆ] ಭಾಷೆಗಳಂ (ಶಾಂತಿಪು. ೧೨-೭೭); ಸಂಸ್ಕೃತಂ 
ಪ್ರಾಕೃತಮಪಭ್ರಂಶಂ ಪೈಶಾಚಿಕವೆಂಬ ಮೂಜುವರೆಭಾಷೆಗಳೊಳ್‌ 
(ಛಂದೋಂಬು. ಕಿ. ೬೭). [ಅಕ್ಕೆ * ಭಾಷೆ] 

ಅರೆಭೋಗ (ನಾ). ಅರ್ಧಸುಖ; ಸ್ವಲ್ಪ ಸುಖ: ಅರೆಮೆಯ್ದ್ವೆಣ್ಣಕೆ 
ಭೊಗಮೆಲ್ಲಸೊಗಮುಂ ವೇಶ್ಯಾಜನಕ್ಕೀಕ್ಷಿಸರ್‌ ದೊರೆಗಳ್ಳಿತ್ತಣ 
ನೀತಿಯ್ಕೆ (ಸೋಮೇಶ. ೬೦). [ಆರ್ಕೆ * ಭೋಗ] 

ಅರೆಮತ್ತರು, ಅರಿವತಲು, ಅರೆವತ್ತರು, ಅರೆವತ್ತಲು (ನಾ). ಅರ್ಧ 
ಮತ್ತರಿನ ಅಳತೆ: ಅರೆಮತ್ತರು ಗದ್ದೆಯ ನೀರ್ವ್ವರಿಗಂ ಕ್ರಯವಂ 
ಕೊಟ್ಟು (ಸೌಇಇ. 2. ೮೨-೨೧ ; 1122). ಅರೆವತಲು : ೨೧ ಮಾರು 
ಗಳೆಯಲು ಗದ್ದೆ ಅರೆವತಲು ಕೆಯೆ ದೇಪಯಂಗೆ ಸೋಮನಾಥದೇವರ 
ಸ್ಥಳದ ಹೆಗ್ಗಡಿಕೆಯಂ ಧಾರಾಪೂರ್ವ್ವಕವಾಗಿ ಕೊಟರು (ಎಕ. ೫1೬ (3), 
ಶಿಕಾರಿ. ೩೭೦-೧೨ ; 1300). ಅರೆನತ್ತರು : ಹರಳಕಟದ ಹಿಂದೆ ಗದೆ 


ಅಕೆಮತ್ತು 


ಅರೆವತ್ತರು ಆ ತೆಂಕಣ ಕೋಡಿಯಲು ಆರೆವತ್ತರು ಎರೆ (ಎಕ. ೫1, 
ದಾವಣ. ೭೧-೧೬ ; 1266). ಅರೆವತ್ತಲು : ಹರಿಹರ ಗಾವುಂಡನರೆ 
ವತ್ತಲು ಗದ್ದೆಯಂ ಬಿಟ್ಟರು (ಸೌಇಇ. XX, ೧೪೨-೪೧ ; 1145). 

[ಅಕ್ಕೆ * ಮತ್ತರು (ಆ ಮತ್ತರ್‌)] 


೩೯೫ 


ಅರೆಮೆಯ್‌ 


| ಅರೆಮಾನಿಸ "ಅರೆವಾನಿಸ” ನೋ. 


ಅರೆಮುಕ್ಕುಳಿಸು (ಕ್ರಿ). ಅರ್ಧಹೊರ ಕೈ ಚೆಲ್ಲು, ಸೂಸು: 
ಕಳವಳವನರೆಮುಕ್ಕುಳಿಸಿದಾಲಿಗಳ * ** ಅಳಿಮನದ ಭೂಪಾಲನಿರವನು 
ಕಂಡನಾ ಪಾರ್ಥ (ಕುವ್ಯಾದ್ರೋ. ೧೮-೯). [ಅಕ್ಕೆ + ಮುಕ್ಳುಳಿಸು] 


ಅರೆಮತ್ತು (ನಾ). ಪೂರ್ಣಜ್ಞಾ ನವಿಲ್ಲದಿರುವಿಕೆ; ಅರ್ಥ್ಧಅಮಲಿ | 5| ಅರೆಮುಗಿ (ಕ್ರಿ). ೧. ಅರ್ಧಮುಚ್ಚಿಕೊಳ್ಳು; ಸ್ವಲ್ಪ ಮುಚ್ಚಿರು: 


ನಲ್ಲಿರುವಿಕೆ: ಅವಳು ಬಳಲಿ ಬಸವಳಿದು ಅರೆಮತ್ತಿನಲ್ಲಿದ್ದಳು (ಪುನರು. 

[ ಅಕ್ಕೆ * ಮತ್ತ್ತು] 

ಅರೆಮನಸ್ಸು (ನಾ). ಅರ್ಥಮನಸ್ಸು; ಪೂರ್ಣವಾಗಿ ಇಚ್ಛೆಯಿಲ್ಲ 
ದಿರುವುದು : ಅಮೇಲೆ ವಸುಧಾ ಕೂಡ ಅರೆಮನಸ್ಸಿನಿಂದ ಹೊರಟು 
ನಿಂತಳು (ವಾತ್ಸಲ್ಯ. ೨೧೧). [ಅರೈ + ಮನಸ್ಸು] 

ಅರೆಮರಳು (ಕ್ರಿ). ಅರ್ಧಹಿಂತಿರುಗು; ಅರ್ಧಮುಚ್ಚು : ಅರೆಮರಳು 
ವಾಲಿಗಳ ಹೆಗಲಲಿ ಮುರಿದ ಗೋಣಿನ ದುಜುದುಆ್‌ಪ ನೆತ್ತರ ನಿಹಾರದ 
ಮೈಯ ಸಡಿಲಿದ ಕೈಯ ಬಿಲುಸರಳ ಆರಸನನು ಕಂಡಳಲಿದರು (ಕುವ್ಯಾಕ. 
೧೧-೫೫). [ಅಕ್ಕೆ * ಮರಳ್ಳು (ಆ ಮರಲ್ಸ್‌)] 

ಅರೆಮರುಳ (ನಾ). ಅರ್ಥಹುಚ್ಚ : ಅರೆಮರುಳಗೆ ನಾಯಿ ಕಚ್ಚಿದಂತೆ 
(ಗಾದೆ). [ಅರೆಮರುಳು + -ಅ,] 

ಅರೆಮರುಳು (ನಾ). ಅರ್ಧಹುಚ್ಚು: ಹಿರಿಯಳ ಸ್ವಭಾವ ನಿನಗೆ ಗೊತ್ತು, 
ಅರೆಮರುಳಾದವಳು ಯಾವಾಗಲೂ ಅಡಿಗೆ ಮನೆಯಲ್ಲಿ ಕೆಲಸಮಾಡುತ್ತ 
ಕೂಡುವಳು (ಕುಂಕುಮ. ೮೨). 

[ಅರೆ * ಮರುಳು (ಆ ಮರುಳ್‌)] 

ಅರೆಮರೆ, ಅರಮರೆ (ನಾ). ಸಂಕೋಚ ; ಮುಚ್ಚುಮರೆ: ಪರಲೋಕ 
ಮಾರ್ಗ ಪುರಬಟ್ಟಿಯಂತೆ ಅರೆಮರೆಯಿಲ್ಲದೆ ಕಾಣಿಸುತಿಪ್ಪುದು (ವಿದಾಕೃ. 
೧೨೩-೬); ಅರೆ ಮರೆ ಇದಕ್ಕಿಲ್ಲ ಶಾಶ್ವತವಾಕ್ಕವೆಂದು ನೆರೆ ನಂಬಿದೆ 
(ಪೋಕ್ಷದೀ. ೨). ಅರಮರೆ: ಹರಿ ಸರ್ವೋತ್ತುಮನಹುದೆಂದು ಆರೆಮಕೆ 
ಇಲ್ಲದಲೆ ಬಿರುದನು ವೊಹಿಸಿ (ತೀರ್ಥಮ. ೧೧೧-೧೫). 

[ಅಕ್ಕೆ ೬ ಮರ್ಕೆ 2. / ತೆಲು. ಅರಮರ] 

ಅರೆಮರೆವು (ನಾ). ಅರ್ಧಮರೆತುಹೋಗುವ ಸ್ಥಿತಿ; ಅರ್ಧನೆನಪಿನ 
ಅವಸ್ಥೆ : ಹೀಗಾಗಿ ಅರೆಮರೆವಿನಲ್ಲೇ ಕಾಲೇಜಿಗೆ ಹೋಗುತ್ತಿದ್ದೆ 
(ಆಲಹೂ. ೫೪). [ಅಕ್ಕೆ * ಮರೆವು (ಆ ಮಜ್‌ವು)] 

ಅರೆಮಾತ್ರಿಕೆ (ನಾ). [ಛಂದ] ಅರ್ಧಮಾತ್ರೆಯಷ್ಟು ಬೆಲೆಯುಳ್ಳದ್ದು; 
ಅರ್ಧಮಾತ್ರೆಯಷ್ಟು ಕಾಲದ್ದು: ವ್ಯಂಜನಂಗಳಕೆಮಾತ್ರಿಳೆಗಳ್‌ 
(ಕಾವ್ಯಾವ. ೭). [ಆರ್ಕೆ * ಮಾತ್ರಿಕೆ] 

ಅರೆಮಾನ, ಅರಮಾನ, ಅರವಣ, ಅರವನ, ಅರವಾನ (ನಾ). 
ಅರ್ಧಅಳತೆ ಅಥವಾ ತೂಕ: ಸೋಲೆಗಳೆದ ಉಳ್ಳಿಯ ಬೇಳೆಯ ಅಕೆ 
ಮಾನ ಹಸುವಿನ ಹಾಲಲ್ಲಿ... ಕಾಸಿ ಕೊಡಲು ವಾತ ಗುಲ್ಮ... ಕ್ಷಯ 
ಇಷ್ಟನು ಪರಿಹರಿಸುವುದು (ವೈದ್ಯಸಾ. 1, ೨೯೬). ಅರಮಾನ : ಸಿವೆ 
ನಾಯಕಂಗೆ ಅರಮಾನಮವಪ್ಪೆ ಕೂಲಕ್ಸಿ ಒರ್ಬ್ಬಳ್ಳ [ಆರಮಾನಂ] ಸೂರ್ಯ 
ಗ್ರಹಣ[ದೊ]ಳ್ಳೊಟ್ಟಿ ಸ್ತಿತಿ[ಯಕ್ಕು] (ಸೌಇಇ. 1-1, ೫೫-೧೧; 893) ; 
ಅದ್ದೆನ ಜೋಳ ಆರಮಾನ ಎಣ್ಣೆಯ ಕೊಂಡು (ಗಣಭಾ. ೭೬-೬), 
ಅರವಣ : ಅಂಗಡಿಗೆ ಹೋಗಿ ಅರವಣ ಎಣ್ಣೆ ತೆಗೆದುಕೊಂಡು ಬಾ 
(ರೂಢಿ). ಅರವನ : ಒಂದಡಕೆ ಎರಡೆಲೆ ಹೇಜಕಿಂಗರವನ ಬತ್ತ (ಎಕ. 
x11, ಪಾನಗ. ೫೨-೫೮ ; 1232). ಅರವಾನ: ಶ್ರೀ ಮರುಳೇಶ್ವರ ದೇವ 
ರಿಗೆ ಅಂಗಡಿಯಲರವಾನಂಗೊಳ್ವ ಸಟ್ಟುಗ ಭತ್ತಮಂ (ಕಣ. 11, ೧೦-೧೫; 
1080) ; ಬೀಡಿನ ಗಾಣದಲು ಗಾಣವಾಲಿ ಎಣ್ಣೆ ಆರವಾನ ೧ (ಎಕ. ೫1, 
ಮೊಳಕಾ. ೪೧-೩೧; 1100) ; ಆರ[ವಾ]ನ ತುಪ್ಪ (ಸೌಇಇ. 1x-, 

(ಅಕ್ಕಿ * ಮಾನ] 


೩೨೫). 


೩೭೬೧೧ ; 1296). 


10 


20 


30 


45 


ಆರೆಮುಗಿದಿರ್ದ ಕ ಣ್ಗಳುಮಲರ್ದ್ಭ೯ ಮೊಗಂ ಕಡಿವೋದ ಕಯ್ಕುಂ 
(ಗದಾಯು. ೪-೫೩) ; ಅರೆಮುಗಿದಕ್ಷಿಗಳ್‌ ತೆಜಿ ದ ಚಂಚುಪುಟಂ 
(ಕುಸುಮಾ. ೪-೫೪); ಅರೆಮುಗಿದ ಲೋಚನದ ಬಳಲುವ ಕೊರಳ 
(ತೊರರಾ. ೩-೧೨-೪) ; ಅರೆಮುಗಿವಬ್ಬಮುಳ್ಳ ಲರ್ವ ಕೈರವಮಾಕುಲಿಪಾ 
ಮಧುವ್ರತಂ (ಗಿರಿಕ. ೪-೬೬). ೨. ಅರ್ಧಮಟ್ಟಿಗೆ ಪೂರೈಸು : ಚಿತ್ರ 
ಫಲಕದ ಮುಂದೆಯೂ ಅರೆಮುಗಿದ ಚಿತ್ರಗಳ ಮುಂದೆಯೂ ನಿಂತಾಗ 
- ** ಸ್ವಶಕ್ತಿಯ ಬಗೆಗೆ ಅಧೈರ್ಯವೂ ಅವನ ಮನಸ್ಸನ್ನಾಕ್ರಮಿಸಿತು 
(ಪುನರು. ೨೦). [ಅಕ್ಕೆ * ಮುಗಿ] 
ಅರೆಮುಗಿಸು (ಕ್ರಿ). ಅರ್ಧಪೂರೈಸು: ಯೋಚನೆಯಲ್ಲೇ ಮುಳುಗಿದ್ದ 
ವೆಂಕಣ್ಣ ಎರಡನೇ ಕಪ್‌ ಕಾಫಿಯನ್ನು ಅರೆಮುಗಿಸಿ, ಲೋಟವನ್ನು 
ಮೇಜಿನ ಮೇಲಿಡಲು ಹೋಗಿ ಕೈತಪ್ಪಿದ (ನಿಶೆಉ. ೫೬). 
[ಅರೆಮುಗಿ + -ಇಸ್ಕು] 
ಅರೆಮುಗುಳ್‌, (ಕ್ರಿ). ಅರ್ಧಮುಚ್ಚಿಕೊಳ್ಳು; ಸ್ವಲ್ಪ ಮುಚ್ಚಿರು: 
ಯೋಗಾಭ್ಯಾಸದೊಳರೆಮುಗುಳ್ಳೆ ರಕ್ತಾಂಭೋಜದಳವಿಳಾಸೋಪಹಾಸಿಗ 
ಳಪ್ಪ ಕಣ್ಗಳನೊತ್ತಂಬದಿಂ ತೆಜಕೆದು ( ಪಂಪಭಾ. ೧೩-೬೩ ವ); ಕಂತು 
ಶಕಭೇದದ ವೇದನೆಗಳ್ಳಿ ದಂತೆ ಕಣ್ಣರೆಮುಗುಳ್ದಿರ್ದುವು(ಕಾದಂಪೂ.೯೧೨); 
ಅರೆಮ[ಮು]ಗುಳ್ನಿರ್ಜ್ಜ್ಹ ಕಣ್ಮಲರ್ಗ್ಗಳೋದುವ ಪಂಚಸದಂ (ಎಕ. ೫1, 
೧೪೩-೧೧೨ ; 1131). [ಅರೆ * ಮುಗುಳ್‌] 
| ಅರೆಮುಗುಳ್ಳ್‌ (ನಾ). ಅರ್ಧಬಿರಿದ ಮೊಗ್ಗು: ನವ ಚಂಪಕದರೆ 
ಮುಗುಳಿದು (ಪಾಠಾಂ.' ದರದಳಿತ] ತಾನೆಂಬಂದದಿಂ ಬಂಧುರಮಾದುದು 
(ಜಯಾ. ೩-೪೪). [ಅರ್ಕೆ * ಮುಗುಳ್‌] 
ಅರೆಮುಚ್ಚು (ಕ್ರಿ). ಅರ್ಥಮುಚ್ಚು ; ಸ್ವಲ್ಪ ಮುಚ್ಚಿ ಕೊಳ್ಳು : ಅಕೆ 
ಮುಚ್ಚಿ ಕಣ್ಗಳಂ ವನಕರಿ ಮೆಲ್ಲದೆ ಲಲಿತಸಲ್ಲಕೀಪಬ್ಲವಮಂ (ಕವಿರಾ. 
೩-೮) ; ಧ್ಯಾನದೊಳಭವಂ ನೆಜಕಿದಿನಿಸಾನುಮನರೆಮುಚ್ಚಿ ಕಣ್ಣಳಂ ನಿಶ್ಚ 
ಳಿತಂ ತಾನಿರ್ದು ಮೆಜಕಿದು (ಪಂಪಭಾ. ೮-೧೩) ; ಕಣ್ಗಳನಿಂತರೆಮುಚ್ಚಿ 
ಪೀರುತುಂ (ಕುಸುಮಾ. ೫-೮೯). [ಅಕ್ಕೆ * ಮುಚ್ಚು] 
ಅರೆಮುಚ್ಚುಗೆಣ್‌ (ನಾ). ಅರ್ಧಮುಚ್ಚಿ ದ ಕಣ್ಣು; ಸ್ವಲ್ಪ 
ಮುಚ್ಚಿರುವ ಕಣ್ಣು : ಶೋಕದ ಕಳವಳದಲರೆಮುಚ್ಚು ಗಣ್ಣಲಿ ಮತ್ತೆ 
ಮೈಮಣಕಿದ (ಕುವ್ಯಾಶ. ೧-೧೦) ; ತೂಗುವೊಡಲರೆಮುಚ್ಚುಗಂಗಳ 
(ಕುವ್ಯಾಕ. ೧೧-೩೦). [ಅರೆಮುಚ್ಚು * ಕಣ್‌] 
ಅರೆಮುಚ್ಚುಳ (ನಾ). ಅರ್ಧಮಟ್ಟಗೆ ಮುಚ್ಚಿದ ಮುಚ್ಚುಳ: ಸಾರು 
ಉಕ್ಕ ಬಾರದೆಂದು ಅರೆಮುಚ್ಚುಳ ಮಾಡಿದ್ದರು (ರೂಢಿ). 
[ಅಕ್ಕೆ * ಮುಚ್ಚುಳ] 
ಅರೆಮುಸುಕು (ನಾ). ಅರ್ಧಮುಸುಕು; ಅರ್ಧಆವರಣ : ಅಖಿಳ 
ಖಳನಿಕರ ... ವದನದರೆಮುಸುಕುಗಳಲಿದ್ದುದು (ತೊರರಾ. ೩-೭-೧೩). 
[ಆರ್ಕೆ + ಮುಸುಕ್ಕು (ಆ ಮುಸುಂಕ್ಕು)] 
ಅರೆಮೂಕ (ನಾ). ಅರ್ಧಮೂಕ : ಅರೆಮೂಕನಾಗಿಹೆನು ಕರೆಕರೆಯ 
ಪಡುತಿಹೆನು ಒರೆಯಲರಿಯೆ (ನಿವೇದ. ೫೬-೧). [ಅಕ್ಕೆ * ಮೂಕ] 
ಅರೆಮೆಯ್‌, ಅರೆಮೈ (ನಾ). ಅರ್ಧಶರೀರ; ಶರೀರದಲ್ಲಿ ಅರ್ಧ 
ಭಾಗ: ಅಗಿಯುತ್ತಿರೆಯರೆಮೆಯ್ಯಂ ಬಗೆದನೆ ಸಸಿ ರಾಹುವಂ (ಚಿಕವಿ. 
೧-೪೪) ; ಅರೆಮೆಯ್‌ ವಲ್ಮೀಕದೊಳ್‌ ತಾಂ ಪುದುಗಿಕೆ.. . ಮೌನಿ 


ಅರೆಮೆಯ್ದೆಣ್‌ ೩೯೬ 
ತಾನಿರ್ಪ ತಾಣಂ (ಶಾಕುಂತ. ೧೦೨-೧೭೪). ಅರೆಮೈ ಕ ಶಿನನರೆಮೈ'ಯೊ | 
ಳೊಂದಿರ್ದ ಸೌಖ್ಯಮಂ ಮಣಕಿದು ಪಾರ್ವತಿ (ಜೈ ವಿಭಾ. jee 
ಕಾಂತೆಗರೆಮೈಯನು ತೆತ್ತು ಬಿಡದಪ್ಪಿಕೊಂಡಿರ್ಪನೀಶ್ವರಂ (ಜೈ ನಭಾ, | 
೨೮-೩). 

ಅಕೆಮೆಯ್ಯಳ್‌ - ಅರ್ಧಶರೀರವಾದವಳು; ಅರ್ಧಾಂಗಿ;! 5 
ಹೆಂಡತಿ: ಈರೇಳ್ವಗಮನ್ನಿಕ್ತುವಡೇಂ ರಕ್ಷಿಪ್ಪುದದೇಂ ಸಿನ್ನಿಂದೋ | 
ನಿನ್ನರೆಮೆಯ್ಯಳ ಸೆಜಗಿಂಡೋ ಪೇಳಭವೆ (ಉದ್ಭದೇ. ೧-೩೨). 

[ಅಕ್ಕೆ * ಮಯ್‌] 

ಅರೆಮೆಯ್ದೆಣ್‌ (ನಾ). ಅರ್ಧಾಂಗಿ; ಹೆಂಡತಿ: ಚಿಕೆ ಯ್ಯ ಜೃ ಕೆಲೋಗ 
ಮೆಲ್ಲ ಸೊಗಮುಂ ವೇಶ್ಯಾಜನಕ್ಕೀಕ್ಷೆಸಲ್‌ ದೊರೆಗಳ್ಳಿತ್ತಣ ನೀತಿಯ್ಯೆ |10 
(ಸೋಮೇಶ. ೬೦). [ಅರೆಮೆಯ್‌ + ಪೆಣ್‌] | 

ಅರೆಮೇವು (ನಾ). ಅರ್ಧಮೇವು; ಸಾಲದಷ್ಟು ಆಹಾರ; ಕಡಮೆ 
ಆಹಾರ: ಅರೆಮೇವಿನೊಳೆ ಕಂಗೆಟ್ಟ ಮಂದೆ (ಗೊಲ್ಗೊಥಾ. ೧೪-೪). 

| [ಅಕ್ಕೆ * ಮೇವು] 

ಅರೆಮೊರೆ (ನಾ). - ಅರೆಮರೆ (?) : ಅರನಿಂದಾನನೆ ಕೇಳು ಅರೆಮೊರೆ 
ಯಾದರೆ ಅಜಿಯ ದಂದದಿ ಬಂದು ಅಧರ ಮುದ್ದಾಡಿಪ (ಪುರಂದ. 
೧-೨೧೮-೧) ; ಅರವಿಂದಾನನೆ ಕೇಳು ಆರೆಮೊರೆಯಿಲ್ಲದೆ ಅರೆಕಟ್ಟ ಎನ್ನ 
ಅಧರ ಮುದ್ದಿಕ್ಕಿದ (ಪುರಂದ. ೪-೧೧೦-೩). [ಅಕ್ಕೆ + ಮೊರೆ ?] 

ಅರೆಮೈ “ಅರೆಮೆಯ್‌ ನೋ. | 

ಅರಮೈವೆಣ್ಣ (ನಾ). (ಶಿವನಂತೆ) ಅರ್ಥಶರೀರ ಹೆಣ್ಣಾದವನು : |20 
ಎಲ್ಲೆಲ್ಲಿ 'ನೋಡಲಹಿಕಟಕ ಕುಂಡ೦ಧಾರರೆಲ್ಲೆಲ್ಲಿ ನೋಡಲರೆಮೈವೆಣ್ಣ | 
ಕೆಸೆದಿರ್ದರಾ ಪುರದೊಳು (ಚೆಬಪು. ೩೦-೭). 

[ಅರೆನ್ಸು + ಪೆಣ್‌ + -ಅ,] 

ಅರೆಯಂಗಡಿ (ನಾ). ಚಿಲ್ಲರೆ ಅಂಗಡಿ; ಸಣ್ಣ ಅಂಗಡಿ (7): 
ಮತ್ತವಂಗಡಿಯರೆಯಂಗಡಿ ದೇವರಂಗಡಿ ಮಾನ್ಮದಂಗಡಿಯೆಂನದುಡಿ |25 
ಸುರಿಯಂ ಕೊಂಡು (ಕಇ. 11, ೨೧-೨೩ ; 1147). 

[ಅಕ್ಕೆ + ಅಂಗಡಿ (ಆ ಅಂಗಾಡಿ)] 

ಅರೆಯಟ್ಟು "ಅಜೆಯಟ್ಟು' ನೋ. 

ಅರೆಯರೆಗಟ್ಟು (ಕ್ರಿ). ಅರ್ಧರ್ಥವಾಗಿ ಕಟ್ಟು ; ಅರ್ಧಂಬರ್ಧಕಟ್ಟು: 
ಇತ್ತ ಲೆಳಲ್ವ ಜೆಡೆಯಿಂದಿಳಿವ ಕಣ ಸ ನೀರಿಂದಣತ ವಿಭೂತಿಯ ತಿಲಕದಿಂದ |30 
ಕೆಯ ಕಾ ಅ]ರೆಗಟ್ಟುವ ಕೈಯಿಂಡೆಯಿಂ ಸಡಿಲ್ವ ರುದ್ರಾಕ್ಷೆಯ 
ಮಾಲೆಯಿಂ (ನಂಬಿರ. ೨-೫೪). "ಅಕ್ಕಿ + ಅಕ್ಕೆ * ಕಟ್ಟು] 

ಅರೆಯರೆಗೊಯ್‌ (ಕ್ರಿ). ಅರ್ಧರ್ಥವಾಗಿ ಕತ್ತರಿಸು; ಸಣ್ಣ ಸಣ್ಣ 
ಚೂರು ಮಾಡು: ಕಲಹದಲಿ ಮೃತ್ಯುವಿನ ಗಂಟಿಲಿಗಲಗ ಹೂಡಿದ 
ಲಯಕೃತಾಂತನ ತಲೆಯನರೆಯಕೆಗೊಯ್ದ ಕಡುಹಿನ ಕಾಲಭೈರವನ | 35 | 
(ತೊರರಾ. ೩-೭-೬). [ಅರ್ಕ + ಅರೆ ಕೊಯ] | | 

ಅರೆಯಹಣ (ನಾ). ಕ್ಕ ಶವಾಗುವುದು ; ಬಡವಾಗುವುದು : ವರನಿರೀ | | 
ಕ್ಷಣವೊಂದು ಚಿಂತೆಯೆಡೆರಡು ಸುಯ್ಲದು ಮೂಲು ಜ್ವರ ನಾಲ್ಕರೆಯ | 
ಹಣವೈದೂಟಿವ ಬಿಡುವುದಾಜು ... ಅಜ್‌ ದಶಾವಸ್ಥೆ ಗಳ (ase 
೧೭-೪೭). [ಅಕೆ ಅಹಣ] 

ಅರೆಯಳವಿ (ನಾ). ಸ್ವಲ್ಪದೂರ; ತುಸು ದೂರ: ಬಳಿಕ ಬೀಜವರ್ಣೋ | 
ಪೇತಮಾಗಿ ಪಜ್ಜಳಿಪ ಮಹಾಮಂತ್ರಗಳ. ಗಳಪುವ ವೀರನನಾ ನೃಪವರ | 
ನರೆಯಳನಿಯೊಳಗೆ ಕಂಡನಾಗ ಸ್ನ ೮-೪೦). [ಅಕ್ಕೆ -- ಅಳವಿ] 

ಅರೆಯಾಳತೆಅಕೆ (ನಾ). ಒಂದು ಪ್ರದೇಶದ ಹೆಸರು (?) : ಉತ್ತ ] 
ಸ್ಕಾಂಧಿಶಿ ಬಾಟಕೊಬ್ಬೆ ಜಸ ಕೊಪಾಳಿ ಏಿಳ್ಗಿಗಾಳ್ವ ತೆಣ್ಬ ರುಳ್‌ | 


(1) | 


13 


| 
| 
| 
| 


(40 


45 
(ಮೈಆರಿ. ೧೯೨೪ ; ೮೦-೯೮ ; 799). 


ಅರೆನರಿಸು 


ಅರೆಯಿರುಳು (ನಾ). ಅರ್ಧರಾತ್ರಿ; ಸಮರಾತ್ರಿ : ಅಕೆಯಿರುಳಿನ ಸನ್ನೆ 
ಯಾಯ್ತಾಗ (ಭರಚ. ೨೦-೧೨೪). [ಅಕ್ಕೆ * ಇರುಳು (ಆ ಇರುಳ್‌)] 
ಅರೆಯಿಸು (ಕ್ರಿ). ಪುಡಿಮಾಡಿಸು ; ಅರೆಯುವಂತೆ ಮಾಡು; ನಯ 
ಮಾಡಿಸು. [ಅಕ್ಕೆ * -ಇಸ್ಕು] 
ಅರೆಯುಗಿ (ಕ್ರಿ). ಅರ್ಧಭಾಗವನ್ನು ಹೊರಕ್ಕೆ ತೆಗೆ: ನಿಷಂಗದಿಂದರೆ 
ಯುಗಿದಂಬನಂಜುತುಪಸಂಹರಿಪಂ ಸ್ಮರನೆಂದು ಶಂಕಿಪೆಂ (ಶಾಕುಂತ. 
೮೧-೧೩೫). [ಅಕ್ಕೆ * ಉಗಿ] 
ಅರೆಯುಡು (ಕ್ರಿ). ಅರ್ಥಉಟ್ಟುಕೊಳ್ಳು: ಅರೆಯುಟ್ಟ ಸೀರೆ ನೆಲಕಲೆವ 
ಮೇಲುದು ಸಿರಂಬೊರೆದ ಕಮ್ಮೆಣ್ಣೆ (ಚಿಬಪು. ೧೯-೨೪). 
[ಅಕ್ಕೆ * ಉಡ್ಕು] 
ಅರೆಯುಣ್ಣು (ಕ್ರಿ). ಅರ್ಧ ಕುಡಿ,-_-ಊಟಮಾಡು: ಅರರೇ ಜನನಿಯ 
ಮೊಲೆವಾಲರೆಯುಂಡೀ ಸಿಂಹಶಿಶುವನಿರದೊಡನಾಡಲ್‌.. ,. ಕೇಸರಂಗಳ 
ಲೆಯೊಂದೆ ಸೆಳೆಯುತಿರ್ಪಂ ಬಲ್ಬಿಂ (ಶಾಕುಂತ. ೧೦೪-೧೭೭). 
[ಅಕ್ಕೆ * ಉಣ್ಣು (ಆಉಣ್‌)] 
ಅರೆಯೆಡ್ಡ (ನಾ). ಅರ್ಧಪೆದ್ದ : ಕಡ್ಡ ಬೇಜೆಲೆ ಸ್ವಾಮಿ ನಾವರೆಯೆಡ್ಡ 
ಕೆಮ್ಮೊಳು ನಿಮಗೆನುತ ತಲೆಯೊಡ್ಡಿದರು ಪಾದದೊಳು ಶಂಕರದಾಸಿ 
ಮಯ್ಯಗಳ (ಶಂಕದಾ. ೮-೪). [ಅರೈ * ಎಡ್ಡ್ಡ) 
ಅರೆಯೆ ಸಳ್‌ (ನಾ). ಸಣ್ಣ ಎಸಳು: ಸಂದುವಿಡದಂತೆ ತರೆಂಗೊಳಿಸಿ 
ರಚಿಸಿದ ಕರ್ಣಿಕಾರದ ಪಲಗೆಗಟ್ಟ ನೆಡೆಯೆಡೆಯೊಳರೆಯೆಸಳ್ಳಳಂ ನೆಗಪಿ 
ಕೀಲಿಸಿದ ಪೊಂದಾವರೆಯ ಮೊಗ್ಗೆಗಳ ನುಣ್ಟೊಗರಿಗಳಿಂ (ರಾಜಶಿ(. 
೧೦-೩೧ ವ). [ಅಕ್ಕೆ ಎಸಳ್‌ (ಆ ಎಸಯ್‌)) 
ಅರಿಯೇ ಣು (ನಾ). - ಅರೆಗಾಯ: ಅರೆಯೇಜಕಿಂ ಕುಳಿತವಸಾನಕಾಲದಿ 
ನರನೊರ್ವನಿಸ್ಟದೈನವನು ಸ್ಮರಿಯಿಪ ಶಾಂತರಸಕೆ ಮೆಚ್ಚಿತೆನೆ ಬಂದ 
ಮರುಳು ಮುಸುಜಸಿ ನೋಡಿದುವು (ಶ್ರೀಪಾಲ. ೮-೩೦). 
[ಅಕ್ಕೆ * ಎಲ್ಲು] 
ಅರೆಯೊಡಲ್‌ (ನಾ). ಅರ್ಧಶರೀರ : ಛಳಿಗಲ್ಮಗಳಿಗರೆಯೊಡಲನಿತ್ತ 
ಕಸವರವಸುರನಿಂ ತುಳಿಲ್ಲೈಸಿಕೊಂಬಾ (ನಂದಿಮಾ. ೨೧-೫೩). 
[ಅರ್ಯ + ಒಡಲ್‌] 
ಅರೆಯೊತ್ತು (ಕ್ರಿ). ಅರ್ಧಅಮುಕು; ಅರ್ಧ ಮುಚ್ಚು: ಆಕೆಯ 
ನಯನಕುಮುದಾಸ್ತ್ರವತ್ತಿಲಿಡಲವನೀಶನುರದೊಳಗೊತ್ತಿ ಧಾಳಾಧೂಳಗೈ 
ಲರೆಯೊತ್ತಿ ನಯನಗಳೊರಗಿದಂಗನೆಯಂಕದೊಳು ಮರೆದು (ಬಜ್ಜಪು. 
೩೦-೧೩). [ಅಕ್ಕೆ * ಒತ್ತು] 
ಅರೆರಾಜಮಾವು (ನಾ). ಒಂದು ಜಾತಿಯ ಮಾವಿನ ಗಿಡ: 
“ಮಧ್ವಾಮ್ರಂ ಅರೆರಾಜಮಾವು * (ಓಷಧಿ. ೧೧೪). 
[< ಅರಸ್ಕು (ಆ ಅರಸ್ಸ) * ರಾಜಮಾವು] 
ಅರೆನಣ್‌ (ನಾ). ಅರ್ಧಪಕ್ವವಾದ ಹಣ್ಣು; ದೋರೆಹಣ್ಣು: 
ಬಸಂತದ ನಡು ಮನ್ಮಥಂಗೆ ನೆರಮಾದರೆವಣ್ಣಮಳಾದ ಪಣ್‌ ಬಸಂತದ 
ಕಡೆಯಾಗೆ ಸುಗ್ಗಿಯೆ ಮನೋಜನ ಕೆಯ್ಬಿಡಿಯಲ್ತೈ ಮಾಮರಂ (ಶಾಂತಿಪು. 
೯-೭೫). 
ಅಕೆವಣ್ಣಾಗು - ಅರ್ಧಹೆಣ್ಣಾಗು: ಅರೆವಣ್ಣಾದ ಕಳವೆದೆನೆಗರ್ಚು 
ತ್ತರಗಿಳಿ ಪಾಜಲ್‌ (ಜಯಕಾ. ೧-೪೦) ; ಕೆಂಪಿಡಿದರೆವಣ್‌ ಪದ್ಮರಾಗಮೆನೆ 
.. ನೇಆಾಲೆಸೆದುದು (ರಾಜಶೇ. ೨-೪೭). [ಆರ್ಕೆ * ಪಣ್‌) 
ಅರೆನತಲು "ಅರೆಮತ್ತರು? ನೋ. 
ಅರೆನತ್ತರು "ಅರೆಮತ್ತರು? ನೋ. 
ಅಕಿವತ್ತೆ ಲು "ಅರೆಮತ್ತರು' ನೋ. 
ಅರೆವರಿಸು "ಅರವರಿಸು' ನೋ. 


ಅಕೆವಳೆ 


ಅರೆವಳೆ (ನಾ). ಅರೆಯುವ ಕಾರ್ಯದಲ್ಲಿ ನಿಯುಕ್ತನಾದವನು : 
ಶಶಿಕಾಂತದ ಸಣ್ಣಿಗೆಯೊಳ್ಳೊರಳ್ಳಿ ಪೊಯ್ದರೆವಳರಂತೆ ಕತ್ತುರಿಯ ಘಟ್ಟ 
ಯನಲ್ಲಿಯ ಘಟ್ಟವಳ್ತಿಯರ್‌ (ಅನಂಪು. ೧-೧೦೭). 
[ಆರ್ಕೆ + -ವಳ (ಆ -ವಳ್ಳ)] 
ಅಕಿವಳೆ "ಅಟಕಿವಳೆ? ನೋ. 
ಅರೆವಾಗ (ನಾ). - ಅರ್ಧಹಾಗ: ಆಯ್ನೂಜನಾಲ್ವರುಂ ಆಕೆವಾಗಮಂ 
ಕೊಟ್ಟರು (ಬೊಂಕಶಾ. ೧೯೩೪, ಹಿರೇಕೆ. ೨೨-೪೩; ?). [ಅಕ್ಕೆ * ಪಾಗ] 
ಅರೆನಾಡ (ನಾ). ಒಂದು ಪ್ರದೇಶ (?): ಕೆಮುಳ್ಳಾರ್‌ ಅರೆವಾಡ (ಎಇ. 
2೭8೪, ೧೯೧-೩೧ ; 725). [ಅರೆ? + ಬಾಡ?] 
ಅರೆನಾತು (ನಾ). ಅಸ್ಪಷ್ಟವಾದ ಮಾತು: ಅಡಿಸುವ ತೋಳ್‌ ತೇರಯ್ಪ 
ಬಾಯ್‌ ತಪ್ಪಿ ಬರ್ಪರೆವಾತುಣ್ಮುವ ಕಿತ್ತುಸಿರ್‌ (ವರ್ಧಪು. ೪-೬೧). 
[ಅರ್ಕೆ * ಮಾತು] 
ಅರೆವಾನಿಸ, ಅರೆಮಾನಿಸ (ನಾ). ೧. ಅರ್ಧೆಮಾತ್ರ ಮನುಷ್ಯ; 
ನರಸಿಂಹ. ೨. ದಕ್ಷಬ್ರಹ್ಮ: "ಅರೆವಾನಿಸವಗೆಯ' ಪರಾ. 
ಅರೆಮಾನಿಸ : ಬೀರದಿಂದರೆಮಾನಿಸನನಿಜೌದನಂತೆ (ಚೆಬಪು. ೪೭-೩೦). 
[ಅಕ್ಕೆ * ಮಾನಿಸ] 
ಅರೆವಾನಿಸವಗೆಯ (ನಾ). ದಕ್ಷಬ್ರಹ್ಮನ ಶತ್ರು; ವೀರಭದ್ರ : “ಅರೆ 
ವಾನಿಸವಗೆಯನೆಂದು ವೀರಭದ್ರಗೆ ಪೆಸರ್‌ ? (ಕಬ್ಬಿಕ್ಳೆ. ೬); “ಬೀರನರೆ 
ವಾನಿಸನಗೆಯನೆಂದು ಸಲ್ವುದಾ ವೀರಭದ್ರನ ನಾಮಂ ” (ಶಬ್ದಮಂ. ೬). 
[ಅರೆವಾನಿಸ * ಪಗೆ + -ಅ್ವ] 20 
ಅರೆವಾನಿಸಿಕೆ (ನಾ). ಅರ್ಧಮ ನುಷ್ಯನಾಗಿರುವಿಕೆ; ಅರ್ಧ 
ಮನುಷ್ಯತ್ವ ; ನರಸಿಂಹೆನಾಗಿರುವಿಕೆ : ಶೂದ್ರಕನ ವಿಕ್ರಮಾಡಂಬರ 
ಮಂದರೆವಾನಿಸಿಕೆಯೊಳೊಂದಿದ ನರಸಿಂಹಾಡಂಬರಕ್ಕೆ ನಸುನಗುತಿರ್ಕುಂ 
(ಕಾದಂಪೂ. ೧೦). (ಅರೆವಾನಿಸ * -ಇಕೆ 
ಅರೆವಾಶಿ "ಅರೆವಾಸಿ' ನೋ. 
ಅರೆವಾಸಿ, ಅರೆವಾಶಿ (ನಾ). ಅರ್ಧದಷ್ಟು ; ಅರ್ಧಪಾಲು: ಊಳಿಗ 
ಮಾನ್ಯದ ಅರೆವಾಸಿಯನ್ನೂ ಕೂಡ * * ಸುಖದಿಂದನುಭವಿಸಿಕೊಂಡು 
೧೦೦-೧೬೪ ; 1724); ನ್ಯಾಯಾಧಿಪತಿಯು ವ್ಯಾಸಂಗಕ್ಕೆ ಬೇಕಾದ|350 
ಖರ್ಚಿನ ಅರೆವಾಸಿ ಹಣವನ್ನು ತಾನು ಒದಗಿಸುವುದಾಗಿ ಹೇಳಿದನು 


ಬಹರು (ಎಕ. ೫1, ಮೈ ಸೂರು. ೧೧೫-೪೧೫ ; 1724) ; ಬೀಡುದೇವಸ್ಥಾನದ 
ಅರೆವಾಸಿ ಊಳಿಗಮಾನ್ಯ ಕಮ್ಮಾರರ ತೊಟ್ಟ ದೆಅಕಿಗೆ (ಎಕ. 111, ಶ್ರೀರಂಗ. 


25 


(ದಾದಾನ. ೧೩). ಅರೆವಾಶಿ: ಅನರ ಸಂಸಾರ ದೊಡ್ಡದು; ಅವರಿಗೆ 
ಎಂಟು ಮಕ್ಕಳು. ಅರೆವಾಶಿ ಹೆಣ್ಣು ; ಅರೆವುಶಿ ಗಂಡು (ಬೆಟ್ಟೆ ಜೀ. ೩೭). 
[ಅಕ್ಕೆ + ವಾಸ್ಕಿ) 

ಅರೆಪಿರಿ, ಅಕೆಬಿರಿ (ಕ್ರ). ಅರ್ಧಬಿರಿ; ಅರ್ಧಅರಳು : ಓಕೊಂದೆಡೆಯ 
ಬೆಂಚೆಗಳೊಳರೆವಿರಿದ ನೀರ್ವೂಗಳ ಕಂಪಿಂಗೆ ಮಾಣದೆ ಮುಸುಜಕಿ 
ಮೊಣಕಿನ ಪೆಣ್ಣುಂಬಿಗಳ (ಕಬ್ಬಿಕಾ. ೧೮); ಕಮಲಮುರೆವಿರಿಯೆ ತಂಗಾಳಿ 
ತಲೆದೋಆಲು (ಚಿಬಪು. ೫-೩೧); ತರಂಗಿಣಿಯ ತಡಿಗೊಂಡು ಬೆಳೆದರೆ 
ವಿರಿದೆ ಸರಸಿಜದರಲ ಸರಸಪರಿಮಳಕೆ (ರಾಜಶೇ. ೨-೮ ವ); ನಸುನಗೆ 
ಯೊಳಕೆವಿರಿದ ಮಲ್ಲಿಗೆಯನುಆ್‌ ಪೊಳೆವ ದಶನಡೊಳ್‌ ಕುಂದಮಂ 
(ಜೈಮಿಭಾ. ೬-೧೬). ಅರೆಬಿರಿ: ಅವಳ ಜಡೆಯಲ್ಲಿ ಅರೆಬಿರಿದ ಗುಲಾಬಿ 
ಹೂ ಎಲೆಸಹಿತ ಇತ್ತೋ (ರೂಪಸಂ. ೩೯). [ಆರ್ಕೆ * ಬಿರಿ] 

ಅರೆನೀರೆ (ನಾ). ಒಂದು ಜಾತಿಯ ಕಹಿ ಹೀರೆ: ಪರಿಮರ್ದಿಸಿ ಕೈಪೆ 
ಯೆನಿಪ್ಪರೆವೀರೆಯ ಸೊರೆಯ ಕಾಯ ರಸದಿಂ ಶೃಂಗಾಂತರದೊಳ್‌ ತಿಂಬಿ 
ಬಲ್‌ಕ್ಕಂತಿರೆ ಲೇಪಿಸೆ ಕುಡಿಸಲೊಡನೆ ನಸ್ಕಂಗೆಯ್ಯಲ್‌ ( ಖಮದ. 

(ಅರೆ? + ಪೀರೆ) 


35 


43 
೧೩-೧೪೦). 


೩೯೭ 


ಅಕೆವೆಸೆ 


ಅರೆನೀಸೆ, ಅರವೀಸ (ನಾ). ಒಂದು ವೀಸದಲ್ಲಿ ಅರ್ಧ; ಒಂದು 
ಹಣದ ಮೂವತ್ತೆರಡನೆಯ ಭಾಗ: ಪರಿಕಿಸದೀ ಧರ್ಮ್ಮದೊಳರಸರ 
ಕಾಣಿಕೆ... ಅರೆವೀಸಮನಳಿ[ಟಕಿ]ಪಿ ಕೊಣ್ಣವಂ ಚಣ್ಣಾಳಂ (ಎಇ. 
xxv, ೧೫-೫೯ ; 1114). ಅರವೀಸೆ : ಸೊಪ್ಪಿಂಗೆ ಅರವೀಸ (ಸೌಇಇ. 
2೭1-8, ೧೨೨-೧೩ ; 1072). [ಅರೆ + ವೀಸ] 
ಅರೆನೀ£ರಲ್ವೀ)ಜು (ನಾ). ಹೂವಿನ ಮಳೆ; ಪುಷ್ಪವೃಸ್ಟಿ: ಸುರಯಿಯ 
ಸೋನೆ ಸಂಪಗೆಯ ಸೂಟ್ವಲಕಿ ಮಲ್ಲಿಗೆವೂನಿನಚ್ಚಬೆಳ್ಸರಿ ಸುರಹೊನ್ನೆ 
ಯೊಂದೆವನಿ ಮೊಲ್ಲೆಯ ಬಲ್ಮುಗುಳಾಲಿಕೊಳ್ತಪಾದರಿಯರೆವೀ£ ರಲ್ವೀ]«ಂ 
[ಪಾಠಾಂ. ಯರಲೇಜು] ಕೇಸರದ ತಂದಲಗುಂದಲೆಯಾಗೆ ಸುತ್ತಲುಂ _ 
ಸರಿಯೆ ಸಡಿಲ್ವಿ ಬೀಸುವುದು ತೆಂಕಣಗಾಳಿ (ಲೀಲಾವ. ೬-೧೩೪): ಐ ಈ 
ಶಬ್ದ "ಅರಲ್ವೀಜು' ಎಂಬುದರ ಅಪಲಿಖಿತವಿರಬಹುದು. 
[ಅರಲ್ಮ್‌ * ಬೀಜ್ಕು] 
ಅರೆವುಳಿ "ಅರೆಉಟೂ? ನೋ. 
ಅರೆವೆಣ್‌, ಅರೆವೆಣ್ಣು (ನಾ). ಇ ಅರ್ಧನಾರಿ: ಅರೆನೆಣ್ಣಾಕೃತಿಯಿಂ 
(ಬೊಂಕಶಾ. ೧೯೨೦, ಬಾಗೆವಾ. ೧೧೧-೨೩ ; 1165) ; ಆಗಡೆ ಮೃಡನಂ 
ಮೃಡಾನಿ ಭಯದಸ್ಪಿದಳಂದರೆವೆಣ್ಣೆನಿಪ್ಪನಂ (ನೇಮಿಪು. ೧೧-೧೧೧) ; 
ಸಮ್ಮಕ್ತಪೋನಿಷ್ಮೆಯಂ ಬಿಟ್ಟರೆನೆಣ್ಣಾಗಿರ್ದುದಂ ನೀಂ ನೆನೆ (ಜಗವಿ. 
೧೮-೩೭). ಅರೆನೆಣ್ಣು ; ಅರೆವೆಣ್ಣೆನಿಸಿ ಲೋಕಾಧಾರೆಯಾಗಿರ್ಪ ಗಿರಿ 
ರಾಜನಂದನೆ ಜಯ ಜಯ (ತ್ರಿಭುತಿ. ೧-೪); ಮದನನು ಶಿವನನ್ನು 
ಅರೆವೆಣ್ಣುಮಾಡಿ ಗೆದ್ದ ಕಥೆಯನ್ನು . .. ಬರೆಯಬಲ್ಲ (ತವನಿ. ೧೩೦). 
[ಅಕ್ಕೆ * ಪೆಹ್‌] 
ಅಕಿನೆಣ (ನಾ). ಅರ್ಧಹೆಣ; ಬದುಕಿದ್ದರೂ ಹೆಣದಂತಿರುವವನು; 
ಜೀವಚ್ಛವ: ಅರೆವೆಣನಾಗಿರೆ ಪುಣ್ಮೊಳ್‌ ಮಜುಗುತ್ತಿರ್ದೆನ್ನನೆತ್ತಿ 
(ದಶಕು. ೧೨-೧೦೦) ; ಅರೆವೆಣಗಳ ಕಂಡು ಬೇತಾಳಗಳಲ್ಲಿ ಕರುಣಿಸಿ 
ಮುಸುಕಿ ನೋಡಿದುವು (ಶ್ರೀಪಾಲ. ೮-೨೪). [ಅಕ್ಕೆ * ಪೆಣ] 
ಅರೆನೆಣಂಗಾಣ್‌ (ಕ್ರಿ). ಅರ್ಧಹೆಣದಂತಿರುವ ಜೀವಿಯನ್ನು 
ಕಾಣು: ಘಾಯದಿಂ ಹೊರಳಿ ನರಳಿ ಬಾಯ್ಬತ್ತಿ ವಿಧಿಯಂ ಬಯ್ಯು 
ತಿರ್ಪರೆವೆಣಂಗಂಡು ಚಿತ್ತಜಪಿತಂ. . . ನಡೆತಂದನು (ಚೆಬಪು. ೩೨-೩). 
[ಅರೆವೆಣ + ಕಾಣ್‌) 
ಅರೆವೆಣ್ಣ (ನಾ). ಅರ್ಧಹೆಣ್ಣಾದವನು; ಅರ್ಧನಾರೀಶ್ವರ : ಅರೆವೆಣ್ಣ 
ನೀಶಪುತ್ರೀವರಂ ಬ್ರಹ್ಮನಾಸುರದ ಜಾರಂ ಶಕ್ರಂ (ಸಿದ್ಧರಾ. ೪-೬೨) ; 
ಅಧಟನಳುರೈಯಂ ಕಿಡಿಸಿ ಬಿಂಕಮನಲಲ್ಲಿಸಿಯೆನ್ನ ಕೋಲ್ಲಳಿಂ ಸದೆದರೆ 
ವೆಣ್ಣನಂ ಬಿಡದೆ ಮಾಡಿ (ಕಬ್ಬಿಕಾ. ೧೯೫) ; ಶರೀರ ಸಂಪಾದನ್ಸಾರ್ಥವಾಗಿ 
ಆ... ದರ್ಪಕನನ್ನೂ ಅರೆನೆಣ್ಣನ ವರಪ್ರಸಾದಕ್ಕೆ ... ತಪಸ್ಸಿಗಟ್ಟು 
ವಂತಹುದಹುದು (ಮಂತ್ರಶ. ೯೧-೭). [ಅರೆನೆಣ್‌ + -ಆ್ಯ) 
ಅರೆವೆಣ್ಣು "ಅರೆವೆಣ್‌? ನೋ. 
ಅರೆನೆಣ್ತನ (ನಾ). ಅರ್ಧಹೆಣ್ಣಾಗಿರುವ ಸ್ಥಿತಿ; ಅರ್ಧನಾರೀಶ್ವರತ್ವ: 
ಶಿವನರೆವೆಣ್ತನಂ ಹರಿಯ ಹಾದರವಬ್ದಜನೊಲ್ಲ ಲಜ್ಜೆ ಹೇಳವೆ ನನೆವಿಲ್ಲಬಲ್ಲ 
ಹನ ಶೌರ್ಯಮಂ (ಅನಂಪು. ೧೯೧). [ಅರೆವೆಣ್‌ + -ತನ] 
ಅರೆನೆಣ್ಮೆಯ್ಯ (ನಾ). ಅರ್ಧಹೆಣ್ಣಾದ ಮೈಯುಳ್ಳವನು; ಅರ್ಧ 
ನಾರೀಶ್ವರ: ಅಲರ್ಪೊಡೆಯಂಗೆ ನಡೆದಾಣಮುಮರೆವೆಣ್ಮೆಯ್ಯಂಗೆ ನೆರೆ 
ವನೆಯುಂ ದೆಸೆಯಾಣ್ಮರ್ಗೆ ಪೊಸವೀಡುಂ (ರಾಮಾಶ್ವ. ೭-೫). 
[ಅರೆವೆಣ್‌ + ಮೆಯ್‌ + - ಅ,] 
ಅರೆವೆಸ (ನಾ). ಅರ್ಧಕೆಲಸ; ಅರೆಗೆಲಸ: ಅರೆವೆಸನಾಗಲಿತ್ತ ಫುವೆ 
ಪೂವಿನ ಪುತ್ತಳಿಗಳ್ಳೆ ನೋಟದಂತಿರೆ ನನೆಗಣ್ಣಳಲ್ಲಿ . . . ನಿಲುಂಬಿದ ನೀಣ 
ದುಂಬಿಗೆಳ್‌ (ಲೀಲಾವ. ೧೧-೬೯). [ಅಕ್ಕೆ + ಬೆಸ್ಮ] 


ಅರೆವೆಉೆ 


ಅಕೆವೆಅಕೆ, ಅರನೆಟ (ನಾ). ಅರ್ಧಚಂದ್ರ : “ಅರೆನೇಸೆಯೆಂದು ಅರ್ಧ | 
ಚಂದ್ರಂ” (ಕಶಸಾ. ೩-೨೭); ಕಿವಿವರಂ ತೆಗೆದು ಸಮ್ಮೋದದಿಂದೆಸುವ ! 
ರಸದಾಳಿವಿಲ್ಲೋಯೆನಲ್ಯಾಗಳರೆವೆಅಕಿಯೊಗೆದುದು (ಪದ್ಮರಾ. ೮-೭೩) ; | 
ಸಿತಪಕ್ಷದರೆವೆಜಕೆ .. . ಶೋಭಿಸುವಂ (ಜೀವಂಸಾಂ. ೭-೩). ಅರವೆಅ* : | 
(ಕುರಾಸಾಂ. ೬-೮). [ಅರ್ಕೆ * ಪೇ) | 
ಅರೆನೆಆಿದಲೆಯ (ನಾ). ಅರ್ಧಚಂದ್ರನನ್ನು ಧರಿಸಿದ ತಲೆಯುಳ್ಳ | 
ವನು; ಈಶ್ವರ; ಚಂದ್ರಮೌಳಿ: ತ್ರಿಫುಕೆನನಿಸುವರಿನೆಟಕಿಡಲೆಯನಂದ | 
ದೊಳು (ಶ್ರೀಪಾಲ. ೧೩-೧೧೮). (ಅರೆವೆಜ8 + ತಲೆ, + -೮,] | 
| 
ನೊಗ ಹತ್ತು ತೋಳಿನವರೆಲ್ಲೆಲ್ಲಿ ನೋಡಲರೆವೆಜಕೆದಳೆದ ಜಡೆದಲೆಯರ್‌ | 
(ಚೆಬಪು. ೩೦-೭). [ಅರೆವೇಟೆ + ತಳ್ಳಿ) | 
ಅಕೆವೆಆ್‌ದುಟಿ (ನಾ). ಅರ್ಧಚಂದ್ರನಂತೆ ಮನೋಹರವಾದ] 
ತುಟ; ಅರೆವೆಣಿದುಟಯ ಅಸಿಯಳ ತಕ್ಕೆಯೆಂದಹುದೋ (ಶತಸಾಂ. | 
೨೫-೨೯). ([ಅರೆವೆಜಕೆ + ತುಟ] | 
ಅರೆನೆಅಕೆಯ, ಅರೆನೆರೆಯ (ನಾ). ಅರ್ಧಚಂದ್ರನನ್ನು ತಲೆಯಲ್ಲಿ | 
ಉಳ್ಳವನು; ಶಿವ: ಅರೆವೆಆಕೆಯನಾನೆ ಪಶುಪತಿ ನೆರೆವೇಟೆಯಂ ತಾಳ್ಮ | 
ನಿಲ್ಲಿ ಬಸವನೆನಿಪ್ಪಾ ತೆಜನಂ ಪ್ರಕಟಸೆ (ವೃಷವಿ. ೫-೧೩). ಅರೆಪೆರೆಯ : 
ಆರೆಪೆಕೆಯನಂ ಜೋ£ಬೋ]ಲ್ವ ಸಿರಿಬಾಳಮುಮನು ತಾತ್ಪರಿಯದಿಂ 
ಪಿಡಿದೆತ್ತಿ (ನವನೋ. ೧೩-೨೪). [ಅರೆವೆಟಕಿ + -೮,] 
ಅಕೆವೊತ್ತು (ಕ್ರಿ). ಸ್ವಲ್ಪ ಹೆತ್ತಿಕೊಳ್ಳು ; ಅರ್ಧಉರಿ ತಾಗು: ಪಿಡಿದು | 
ದಿರ್ವ ಬಾಳಕಿಡಿಗ[ಳ]ನೊಡನೊಡನರೆವೊತ್ತಿ ತೊಟ್ಟ ಸನ್ನಣವುರಿಯಲ್ಯೊ 
ಡರಿಸಿದೊಡೆ (ಪಂ ಪ ಭಾ. ೧೦-೭೯) ; ಹರ ನಯನಾನಲಹತಿಯಿಂದರೆ | 
ವೊತ್ತಿದ ಕುಸುಮಶರ ನಿಷಂಗೋಪಮೆಯಂ ಪರಿಭವಿಪುವು ಕಂದರ್ಪನ | 
ಸುರುಚಿರ ಜಂಘೆಗಳ್‌ (ಕುಸುಮಾ, ೭-೧೩೦). [ಅಕ್ಕೆ * ಪೊತ್ತು] 
ಅರೆಸಂಜೆ (ನಾ). ಸೂರ್ಯ ಅರ್ಧಮುಳುಗಿರುವ ಸಮಯ ; ಅರ್ಧ 
ಸೆಂಜೆ: ಮೂಡುವ ಚಂದ್ರಬಿಂಬದಪರಾದ್ರಿಯನೈದಿದ ಭಾನುವಂಶುಗಳ್‌ 
ಕೂಡಿರಲಂದು ಕಣ್ಣೆ ಘನಶೋಭೆಯನೀವರೆಸಂಜೆಯಂತೆವೋಲ್‌` ನಾಜಿ 
ವಿರಾಜಿಪಾ ಸದವನೀಶತನೂಭವೆಗೊರ್ವಳೊಲ್ಮೆಯಿಂ ನೀಡಿ (ಉದ್ಭಟ. 
೮-೪೦). [ಅಕ್ಕೆ * ಸಂಜೆ] 
ಅರೆಸಮೆ (ಕ್ರಿ). ಅರ್ಧಸವೆದು ಹೋಗು : “ನಮ್ಮ ಊಟವೆ? ಊಟ 
ವೇನೊ ತುಂಬ ಚೆನ್ನಾಗಿದೆ. ಒಂದು ವರಿಸೆಯಲ್ಲಿ ಕೊಟ್ಟ ಮತ್ತು ಕ್ವಾಸ್‌ | 
» ಶೆ ಎಂದು ಮುದುಕಿ ಅರೆಸಮೆದ ಹಲ್ಲುಗಿಂಜಿದಳು (ಪುನರು. ೨೭೯). 
[ಅಕ್ಕೆ * ಸಮ್ಮೆ] | 
ಅರೆಹರಿನಾಣ (ನಾ). ಅರ್ಧ ಹರಿವಾಣ; ಅರ್ಧತಟ್ಟಿಯಷ್ಟು 
ಪ್ರಮಾಣ: ಕರ್ತು ಚೆಂನರಾಯಗೆ ಸಲುವ ಕಾಣಾಚಿ ವೊಳಗೆ ಅರೆಹರಿ 
ವಾಣ ಪ್ರಸಾದವನೂ (ಎಕ. ೪, ಬೇಲೂರು. ೩೧-೨ ; 1556). 
[ಅಕ್ಕೆ * ಹರಿವಾಣ (ಆ ಪರಿಯಣ)] 
ಅರೆಹಾನೆ (ನಾ). ಅರ್ಧಹಾನೆ; ಒಂದು ಅಳತೆ: ಸತ್ರದ ಬ್ರಾಹ್ಮರು 
೧೨ ಕಂ ನಿತ್ಯಪಡಿ ಅರೆಹಾನೆ ೩ (ಮೈಆರಿ. ೧೯೨೪; ೨೦-೩; ?). 
[ಅರ್ಕ + ಹಾನೆ (ಆ ಪಾನೆ)] 
ಅರೆಹುಚ್ಚ, ಅರಹುಚ್ಚ (ನಾ). ಸ್ವಲ್ಪಮಟ್ಟಿಗೆ ಬುದ್ಧಿ ಕೆಟ್ಟವನು; 
ಅರೆಮರುಳ: “ ಮುಕ್ಕಾಳರೇ ನೀವು ಅರೆಹುಚ್ಚರಾಗಿ ಭೂಮಿಯಲ್ಲಿ 
ಬಾಳಿ” ಎಂದೂ. .. ರೂಪಿಸುವಂತೆಯೇ (ರೂಸಸಂ. ೩೬). ಅರಹುಚ್ಚ : 
ಸುಮ್ಮನೆ ಕೂತರೆ ವಿಚಾರಮಾಡಿ ಮನುಷ್ಯ ಅರಹುಚ್ಚನಾಗುವ ಸಂಭವ |45 
ವಿರುತ್ತದೆ (ಕುಂಕುಮ. ೧೧). [ಅಕ್ಕೆ * ಹುಚ್ಚ] 


| 
| 
| 


25 


35 


40 


೩೯೮ 


ಅರ್ಕ 


| ಅರೆಹುಲಿಸ (ನಾ). ಅರ್ಧಹುಣಿಸೆಬೀಜ (2): ಸರಪಣಿ ಪಿಲ್ಲಿ ಮಿಂಟಗೆ 
| ಪಾದಸರ ಗೌಳಸರ ಭುಜಕೀರ್ತಿ ಮುಂತಾದ ಪರಿಪರಿಯಾಭರಣಂಗಳ 
ಬಿಸುಟಿಕೊಂದರೆಹುಲಿಸಕೆ ಸರಿಗಂಡು (ಭರಚ. ೩೭-೧೨೦). 

| [ಅಕ್ಕೆ + ಪುಲಿಸ್ಮ. ಓ «- ತೆಲು. ಪುಲುಸು] 

ಅರೆಹೊಟ್ಟೆ, ಅರಹೊಟ್ಟಿ (ನಾ). ಅರ್ಥಹೊಟ್ಟಿ ; ಹೊಟ್ಟಿಗೆ ಸಾಲದ 
ಸ್ಥಿತಿ: ಹಗಲಿರುಳೂ ಧನಿಗಳ ಗದ್ದೆಯಲ್ಲಿ ದುಡಿದರೆ . . . ಅರೆಹೊಟ್ಟಿ 
ಯಾದರೂ ಸಿಕ್ಕುತ್ತದೆ (ಮುಂಗಾಮು. ೩೪). ಅರಹೊಟ್ಟೆ: ಉಳಿದ 
ವೃತ್ತಿಯ ಜನರು ಕೈತುಂಬ ಹಣಗಳಿಸುತ್ತಿರುವಾಗ ಶಿಕ್ಷಕರು ಮಾತ್ರ 
ಹರಕು ಅಂಗಿಯನ್ನು ತೊಟ್ಟುಕೊಂಡು ಅರಹೊ ಟ್ಟಿ ಯಲ್ಲಿ ತಿರುಗ 
ಬೇಕೇನು? (ರಂಗರೋ. ೫೪). [ಆರ್ಕೆ * ಹೊಟ್ಟಿ (ಆ ಪೊಟ್ಟಿ)] 

ಅರೆಹೊಡೆ (ನಾ). ಅರ್ಥಹೊರಗೆ ಕಾಣಿಸಿಕೊಳ್ಳುವ ಧಾನ್ಯದ 
ತೆನೆ: ಮುಗುಳುಹೊಡೆಗಳರೆಹೊಡೆ ನೆಜಕಿ ಮೇಲಕ್ಕೆ ನಿಗುರುವ ಹೊಡೆ 
ಪಸುರ್ನೊಡೆಯ ಒಗುಮಿಗೆಯಲಿ ಹಾಲುದುಂಬುದೆನೆಯ ಶಾಲಿ ಸೊಗಸ 
ನಿತ್ತುವು (ಕಂನವಿ. ೫-೬೨). [ಅರ್ಕ * ಹೊಡ್ಕೆ (ಆ ಪೊಡ್ಮೆ)] 


25] ಅರೋಕ (ಗು). ೧. ರಂಧ್ರವಿಲ್ಲದ. ೨. ಒತ್ತಾದ; ದಟ್ಟವಾದ. 


೩, ಕಾಂತಿಯಿಲ್ಲದ; ಕಪ್ಪಾದ. (ಸಂ.) 
ಅರೋಗ (ಗು). ರೋಗವಿಲ್ಲದ; ಆರೋಗ್ಯವುಳ್ಳ : ಆರೋಗನೆಂಬೊಂ 
ವಾತಪಿತ್ತಶ್ಲೇಷ್ಮಸನ್ನಿಪಾತಾದಿ ವ್ಯಾಧಿವಿರಹಿತ ಶರೀರನಕ್ಕುಂ (ಚಾವುಂಪು. 


೫). (ಸಂ. 


20। ಅರೋಗಿ (ನಾ). ರೋಗವಿಲ್ಲದವನು; ಆರೋಗ್ಯವಂತ. 


[ಸಂ. ಅರೋಗಿನ್‌] 

ಅರೋಚಕ (ನಾ). ೧. ಹೊಳಪಿಲ್ಲದುದು. ೨. ರುಚಿಯನ್ನು 
ಹುಟ್ಟಿಸದುದು. ೩. ಬೇಸರವನ್ನುಂಟುಮಾಡುವಂಥದು; ಸಮ್ಮತ 
ವಾಗದ್ದು : ಕಿವಿಗರೋಚಕವಾಯ್ತು ತೆಗೆಯೆಂದ (ಕುವ್ಯಾಸ. ೧೦-೨೦); 
ನಿನಗರೋಚಕವೆಮ್ಮಮಾತುಗಳು (ಕುವ್ಯಾಭೀ. ೧೦-೩೧). ೪. ನಾಲಗೆಗೆ 
ಆಹಾರ ರುಚಿಸದ ಒಂದುಬಗೆಯ ರೋಗ; ಅರುಚಿ. ೫. ನಾಲಗೆಗೆ 
ಆಹಾರ ರುಚಿಸದ ಕೋಗಕ್ಕೆ ಗುರಿಯಾದವನು; ಅರುಚಿಯುಳ್ಳ 
ವನು : ನಿರತಿಶಯರಸಸಮೇತಮನರೋಚಕಂ ಮೆಚ್ಚದಂತೆ ಸೊಗಯಿಸು 
ವುಣಿಸಂ (ಕನಿರಾ. ೩-೧೫೨). [ಸಂ.] 


30| ಅರೋಜಿ (ನಾ). ವಿವೇಕಿ; ವಿವೇಚನೆಯುಳ್ಳವನು : ಅರೋಚಿಗಳದಂ 


ತೆಗಟ್‌ಂದಾ ಗದೆ ಪದ್ಯ ಕಾವ್ಯದೊಳಿಕ್ಕ ರ್‌” (ಶಮದ. ೬೦). 
[ಸೆಂ. ಆರೋಚಿನ್‌]) 
ಅಕೋಮಕೆ (ಗು). ೧. ಕೂದಲಿಲ್ಲದ; ರೋಮವಿಲ್ಲದ. (ನಾ). 
೨. ಬಕ್ಕುದಲೆಯವನು: “ಅಕೋಮಕ. -ಕೊದಲಿಲ್ಲದವ, (ಮೈಕೂದ 
ಲಿಲ್ಲದವ) ? (ನಾನಾರ. ೧೪೪ ಟೀಕು). [ಸಂ.] 
ಅರ್ಕ; "ಅರಕ ” ನೋ. 
ಅರ್ಕ, (ನಾ). ೧. ಸೂರ್ಯ. ೨. ತಾಮ್ರ. ೩. ಲೋಹ. ೪. ಪ್ರಭೆ; 
ಕಿರಣ. ೫. ಸ್ಪಟಿಕದ ಹರಳು. ೬. ಇಂದ್ರ. ೭. ಕಲ್ಪವೃಕ್ಷ. 
೮. ಎಕ್ಕದ ಗಿಡ. ೯. ವೈಚಿತ್ರ್ಯ; ಆಶ್ಚರ್ಯ. ೧೦. [ಛಂದ] 
ಅಕ್ಷರ ಗಣಗಳಲ್ಲಿ ಒಂದು; ಜಗಣ (ಲ-ಟ). ೧೧. ಹನ್ನೆರಡು 
ಎಂಬ ಸಂಖ್ಯೆಗೆ ಕೊಡುವ ಸಂಕೇತ. ೧೨. ತಂಬಿಗೆ (ಗಂಗಾಮ. 
೧೪). ೧೩. ಸೂರ್ಯನಾಡಿ : ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲಬರು 
ತಪ್ಪುಕರಾದರು ಹಲಬರು (ಅವಚಂ. ೪೫-೧೯೨) ; “ವಾಸವಕಲ್ಪಭೂಜ 
ಪಟಕಾರ್ಕ ವಿಚಿತ್ರವನೇಜಮಿತ್ರಸಂಕಾಶಮಿವರ್ಕಮಕ್ಕು? (ನಾನಾರ. 
೧೪); ಎಕ್ಕೆ ಯೊಳು ಸ್ಪಟಕಡೊಳು ದಿನಪನೊಳು ಸುರಪನೊಳು ಆರ್ಕ 
ಮಕ್ಕುಂ (ಮಂಗರಾ. ೧೪೭-೩೯). (ಸೆಂ.] 


ಅರ್ಕಕರ 


ಅರ್ಕೆಕರ (ನಾ). ಸೂರ್ಯನ ಕಿರಣ: ಪುಗುಳ್ಮೂಡಿರೆ ಬಿಳುದರ್ಕಕರ 
ಕಲ್ಪಿತ ಸಂಜ್ವರನೊಂದು ಕುಂಜರಂ (ರಾಜಶೇ. ೫-೩೯). [ಅರ್ಕ * ಕರ್ಕ] 
ಅರ್ಕಕುಳ (ನಾ). ೧. ಸೂರ್ಯಸಮೂಹೆ: ಉದಯಾದ್ರೀಂದ್ರದೊಳೊ 
ಪ್ಪುವರ್ಕಕುಳಜನ್ಮಸ್ಥಾನಮೋ . » « ಎನಲ್‌ ಕಣ್ಣೊಪ್ಪಿ ತೋಣಲ್‌ ಪುರಂ 
(ನಂಬಿರ. ೯-೨). ೨. ಸೂರ್ಯವಂಶ. [ಅರ್ಕ * ಕುಳ್ಳ (ಇ ಕುಲ)] 
ಅರ್ಕಕ್ಷೀರ (ನಾ). ಎಕ್ಕದ ಹಾಲು: ಇನಂ ಅರ್ಕಕ್ಷೀರದಲ್ಲಿ ಚೆನ್ನಾಗಿ 
ಮರ್ದಿಸಿ (ವಿವೈವಿ. ೪೪). [ಅರ್ಕಾ + ಕ್ಷೀರ] 
ಅರ್ಕಗಾ ನ (ನಾ). ಸೂರ್ಯಕಾಂತ ಶಿಲೆ: ಅರ್ಕತೇಜದಿನರ್ಕಗ್ರಾ ವದ 
ಕಾಯ್ದೇಜುವವೋಲ್‌ (ಜಗವಿ. ೧೩-೪೧). 
(ಸಂ. ಅರ್ಕಗ್ರಾವನ್‌ (ಅರ್ಕ * ಗ್ರಾವನ್‌)] 
ಅರ್ಕಜ (ನಾ). ೧. ಸೂರ್ಯನ ಮಗ. ೨. ಶನಿ. ೩. ಕರ್ಣ. 
೪. ಯಮ. ೫. ಸುಗ್ರೀವ: ಕೋಟಯಲಿ ನಳನೀಲನರ್ಕಜ... 
ಕೋಟಿಯಲಿ ಖಳಪಡೆಯು ಹಳಚಿತು ಹತ್ತು ಮುಖದಲ್ಲಿ (ಕೌಶಿರಾ. 
೨೧-೨೬). ೬, (?) : ಕೋಳಿಯ ಅರ್ಕಜದ ಅಆಿವನಜ್‌ದ ಅಜುಹಿರಿ 
ಯರ ಅನುಭಾವಿಗಳ ಮಿಕ್ಕು ಭಾವಸೊಕ್ಕನುಂಡು ಕೊಳ್ಳೆ ಆನಾಯಿತ್ತು 
(ಅವಚಂ. ೮೨-೩೭೧). [ಸಂ.] 
ಅರ್ಕಜಾಂಬು (ನಾ). ಯಮುನಾ ನದಿಯ ನೀರು: ತಳಿಯೆ ವಧೂ 
ಜನಂ ಮೃಗಮದೋದಕಮಂ ನೃಪನಲ್ಲಿ ನಾಂದು ಕಂಗೊಳಿಸಿದನರ್ಕ 
ಜಾಂಬು ಮುಸುಕಿರ್ದಮರೇಂದ್ರಗಜೇಂದ್ರದಂತೆ (ರಾಜಶೇ. ೧೦-೯೧). 
[ಸೆಂ. (ಅರ್ಕಜಾ + ಅಂಬ್ಯು)] 
ಅರ್ಕಜೆ (ನಾ). ಸೂರ್ಯನ ಮಗಳು; ಯಮುನಾನದಿ. 
[ಸಂ. ಅರ್ಕಜಾ] 
ಅರ್ಕೆದಳೆ (ನಾ). ೧. ಎಕ್ಕದ ಎಲೆ. ೨. ಸೂರ್ಯಕಾಂತಿ ಗಿಡ: 
“ ಅರ್ಕಕಾಂತಾ- ಅರ್ಕದಳ? (ಓಷಧಿ. ೬). [ಅರ್ಕ * ದಳ್ಳ) 
ಅರ್ಕೆಪರ್ಣ (ನಾ). ಎಕ್ಕದ ಎಲೆ. [ಅರ್ಕ್ಕ+ ಪರ್ಣ] 
ಅರ್ಕಪುಷ್ಪ (ನಾ). ೧. ಎಕ್ಕದ ಹೂ. ೨. ಸೂರ್ಯಕಾಂತಿ ಹೂ. 
(ಆರ್ಕ * ಪುಷ್ಪ) 
ಅರ್ಕಬಂಧು (ನಾ). ಬುದ್ಧ : ಗೌತಮಃ, ಅರ್ಕಬಂಧುಃ ... ಬುದ್ಧ 
ದೇವರ ಹೆಸರುಗಳು (ಸಿದ್ಧಾಂತಿ. ೧೫); ಬುದ್ಧನು ಅದಿತ್ಯಗೋತ್ರದವನು, 
ಅಂದರೆ ಸೂರ್ಯವಂಶೋತ್ಪನ್ನನು ಎಂಬ ಕಾರಣ ಆತನಿಗೆ ಅರ್ಕಬಂಧು 
ಎಂದು ಹೆಸರಿದೆ (ವೈಶಾಖ. ೨೯-೬೦). [ಆರ್ಕ ಬಂಧು] 
ಅರ್ಕಭಕ್ತೆ (ನಾ). ಒಂದು ಗಿಡ; ಸೂರ್ಯಕಾಂತಿ ಗಿಡ: “ಆರ್ಕ 
ಪತ್ರಾ ಎ ಅರ್ಕಭಕ್ತನು?' (ಓಷಧಿ. ೬). [ಸಂ.] 
ಅರ್ಕೆಮಂಡಲ (ನಾ). ಸೂರ್ಯಮಂಡಲ, ಬಿಂಬ: 
ದಿಗ್ನೇವಿ ನವಾರ್ಕಮಂಡಲಮನಾಂತಿರೆ (ಜಗನಿ. ೨-೮೭). 
[ಆರ್ಕ * ಮಂಡಲ] 
ಅರ್ಕಮರೀಚಿ (ನಾ). ೧. ಸೂರ್ಯನ ಕಿರಣ. ೨. ಬರ ಪ್ರತಿ 
ಪಾದದಲ್ಲೂ ೨೪ ಅಕ್ಷರಗಳಿರುವ ಒಂದು ವೃತ್ತದ ಹೆಸರು: 
ಅರ್ಕ ಮರೀಚಿ-ನಜಭಭಭಭಜರಂ ವಿಶ್ರಮಣಂ ಶೈಲದೊಳ೯(ಛಂದೋಂಬು. 
ಕಿ. ೨೧೯). (ಅರ್ಕ, + ಮರೀಚಿ] 
ಅರ್ಕಮೆ "ಅಟ್ಟಿಮೆ' ನೋ. 
ಅರ್ಕಮೆವಡು "ಅಟ್ಟಮೆವಡು' ನೋ. 
ಅರ್ಕರೋಚಿ (ನಾ). ಸೂರ್ಯನ ಪ್ರಕಾಶ; ಕಿರಣ: 
ಕೋಚಿರ್ಜ್ವಳಿತಂ (ರಾಜಶೇ. ೨-೬೨). 
(ಸಂ. ಅರ್ಕರೋಚಿಸ್‌ (ಅರ್ಕ, * ರೋಚಿಸ್‌)] 
ಅರ್ಕಜು "ಅಟ್ಛಿಅ್‌? ನೋ, 


ಇಂದ್ರ 


ಪ್ರವಿಷ್ಟಾರ್ಕ 


ರ್‌ 


20 


25 


35 


ಅರ್ಥವಾಣಿ 


ಅರ್ಕಲ್‌ (ನಾ). ಕಲ್ಲುಭೂಮಿ ; ಜರುಗು ಹೆಚ್ಚಾದ ನೆಲ. "ಅರ್ಕಲ್‌ 
ಕುಮ್ರಿ' ಪರಾ. [ಅಕ್ಕೆ(ಆ ಅಜ್‌) *- ಕಲ್‌] 
ಅರ್ಕಲ್‌ಕುಮ್ರಿ (ನಾ). ಅರ್ಕಲ್‌ ವ್ಯವಸಾಯವನ್ನು ಮಾಡಿರುವ 
ಕುಮ್ರಿ (ಕಿಸಂಗ್ಲಾ. ೧೪೩). | [ಅರ್ಕಲ್‌? * ಕುಮ್ರಿ] 
ಅರ್ಕೆಲ್‌ ಸಾಗುವಳಿ (ನಾ). ಬೆಟ್ಟಿ ಗಳಲ್ಲಿ ಕುಮರಿಗಳನ್ನು ಕಡಿದು 
ಮಾಡುವ ವ್ಯವಸಾಯ (ಕಸಂಗ್ಲಾ. ೭). [ಆಅರ್ಕಲ್‌ + ಸಾಗುವಳಿ] 
ಅರ್ಕನಾರ (ನಾ. ಭಾನುವಾರ; ಆದಿತ್ಯವಾರ. [ಅರ್ಕ ವಾರ್ಯ) 
ಅರ್ಕೆಸಾಲೆ "ಅಕ್ಕ ಸಾಲೆ? ನೋ. 
ಅರ್ಕಾಡು "ಅಟಸ್ಕಾಡು ನೋ. 
ಅರ್ಕಾವಳಿ (ನಾ). ೬ ಅರ್ಕಾವೊತ್ತು (ಉಕ): ಅಕ್ಷರಗಳ ಮುಂದೆ 
ಬರುವ? ಈ ಚಿಹ್ನೆಗೆ ಅರ್ಕಾವಳಿ ಎನ್ನುತ್ತಾರೆ (ರೂಢಿ). 
[ಅರ್‌ + ಕ್ಯಾ ವಳಿ?] 
ಅರ್ಕಾವೊತ್ತು (ನಾ). ರಕಾರದ ಉಚ್ಛಾರವನ್ನು ಸೂಚಿಸುವ 
ಗುರುತು (೯): ಒತ್ತಕ್ಷರಗಳು, ಇಳಿದೀರ್ಥಗಳು, ಅರ್ಕಾವೊತ್ತು, 
ಪೂರ್ಣವಿರಾಮಗಳ ಪಕ್ಕದಲ್ಲಿ . . . ಸಮವಾಗಿ ಕಾಣುತ್ತದೆ (ಮುದ್ರಕ. 
೨೬). [ಅರ್‌ + ಕ್ಯಾ ಒತ್ತು?) 
ಅರ್ಕಾಶ್ಮ (ನಾ). ಸೂರ್ಯಕಾಂತ ಶಿಲೆ. 
[ಸಂ. ಅರ್ಕಾಶ್ಮನ್‌ (ಅರ್ಕ, + ಅಶ್ಮನ್‌)] 
ಅರ್ಕೆ "ಅಲಕ್ಕಿ' ನೋ. 
ಅರ್ಗಡ (ನಾ). ಎ ಅಗ್ಗಟ್ಕಾ ೧. (ಕ). [ಸಂ. ಅರ್ಗಲ] 
ಅರ್ಗಲ, ಅರ್ಗಳ್ಳ (ನಾ). - ಅಗ್ಗಟ್ಮಾ ೧. ಅರ್ಗಳ್ಲೆ : “ಅರ್ಗಳ- 
ಆಗು ? (ಶಮದ. ೨೭೮ ಪ್ರಯೋ) ; ಹೇಮಮಯಾರ್ಗಳಸ್ತಂಭದ ಸುತ್ತಿ 
ಕಟ್ಟದ ಕನಕಘಂಟಿಯ .. . ಮಂಟಪದ (ರಾಜಶೇ. ೮-೫ ವ). [ಸಂ.] 
ಅರ್ಗಲವಿಹೀನ (ಗು). ೧. ಅಗುಳಿಯಿಲ್ಲದ ; ತಾಳಿಲ್ಲದ. ೨. ತಡೆ 
ಯಿಲ್ಲದ : ಆರ್ಗಲವಿಹೀನ ಸರ್ವಾರ್ಥ ಸಹಭಾಗಿತೆಯೆ ಅರ್ಫಾರ್ಹ 
ತತ್ತ್ವವೆಲೊ (ಮಂಕುಕ. ೮೬೯). [ಅರ್ಗಲ-* ವಿಹೀನ] 
ಅರ್ಗಲಿಕೆ (ನಾ). ಅಗುಳಿ ; ತಾಳು (ಕಿ). [ಸಂ. ಅರ್ಗಲಿಕಾ] 
ಅರ್ಗಳೆ, "ಅರ್ಗಲ' ನೋ. 
ಅರ್ಗಳ್ಳ (ನಾ). ಶ್ರೀಷ್ಠನಾದವನು: ದುರ್ಗಮಂ ಕೊಂಡವರನಟ್ಟದೊಡೆ 
ನೀಂ ಜಗದೊಳರ್ಗಳನೆ (ಚೆಬಪು. ೨೫-೧೬). [ಆ ಆಗ್ಗಲ] 
ಅರ್ಗಳಿಸು (ಕ್ರಿ). ಹೆಚ್ಚಾಗು; ಹಿರಿದಾಗು : ಕಯ್ಕೊಳ್ಳುಟ್ಟಿ ದೊಡಿಂ 
ತರ್ಗ([ಪಾಕಾಂ. ಗ್ಲ್ಗ]ಳಿಸಿ ತೋರ್ಕುಮೇ ಲಾವಣ್ಮಂ (ಕಾದಂಪೂ. ೫೧). 
[ಅರ್ಗಳ + -ಇಸ್ಕು) 
ಅರ್ಥ (ನಾ). ೧. ಬೆಲೆ; ಕ್ರಯ. ೨. ದೇವತೆಗಳಿಗೂ ಪೂಜ್ಯರಿಗೂ 
ಅರ್ಪಿಸುವ ಸತ್ಕಾರ; ಫಪೂಜಾದ್ರವ್ಯ. [ಸಂ] 
ಅರ್ಥಕ್ಷಯ (ನಾ). ಬೆಲೆಯಿಳಿಯುವಿಕೆ : ಏಡಂ ಪೊಕ್ಕೊಡೆ ಚಿತ್ರ 
ವೃಷ್ಟಿ ಕುರುಡಂ ಮುಂಪೊಳ್ಳೊಡರ್ಫಕ್ಷಯಂ ಸೇಡಂ ಪೊಕ್ಕೊಡೆ ಡಾವರಂ 
(ಅಟ್ಟಿಮ. ೪-೭). [ಅರ್ಥ * ಕ್ಷಯ] 
ಅರ್ಥವನಾಣಿ, ಅಗಿಣಿ, ಅಗ್ಗಣಿ, ಅಗ್ಗವಣಿ, ಅಗ್ಗಿಣಿ, ಅಗ್ರಣಿ, 
ಅಗ್ಭವಣಿ, ಅಘಣಿ (ನಾ). ಅಭೀಷೇಕಕ್ಕೆ ಉಪಯೋಗಿಸುವ 
ಮಡಿನೀರು; ಶುದ್ಧೋದಕ : ಶ್ರೀಮತು ಕಲಿದೇವರ್ಗ್ಗೆ ಪ್ರತಿವರ್ಷಂ 
ಲಕ್ಸ ಗಡುಗೆ ನಿಮಿತ್ತವಾಗ್ತಿ ಯಲ್ಲಿಯರ್ಗ್ಯೈ£ರ್ಫ3 ವಾಣಿಯಂ ತಹರು 
ನಾಲ್ವರು (ಸೌ. IX-i, ೨೫೫-೧೬ ; 1148). ಅಗಿಣಿ, (ಗಂಗಾಮ. ೪). 
ಅಗ್ಗಣಿ: ವರನದಿಗಳಗ್ಗ ಣಿಯಿನ್‌ (ಸಾನಂಚ. ೧-೬೦); ನಡೆಸಂದಾದ್ರೀಸ 
ಪ್ಪೊಗಗ್ಗಣಿಸೆನುತೆ ಬೆಸಂಬೇಳ್ವರಾಕ್ಷೇಪದಿಂದಂ (ಎಕ. ೪1, ಶಿವಮೊ. 
1218) ; ಹೊಂದಂಬಿಗೆಯಗ್ಗಣಿಯಿಂದೆ ಪಾದವ ತೊಳೆದು 


೫-೧೫ ; 


ಅರ್ಫಿಸು 


(ಮೋಹತ. ೪೨-೫೧); ಬಂದ ಅಣ್ಣಯ್ಯಗೆ ಗಿಂಡೀಲಿ ಅಗ್ಗಣಿಯ ಕೊಟ್ಟು 
(ಜನಗೀ. ೭೯). 
ಲೋಕದ ಅಗ್ಗವಣಿಯಲ್ಲಿ ಮಜ್ಜನಕ್ಕೆಜಕಿದು (ಪ್ರಭುವ. ೯೮-೨೪) ; 
ಉಚಿತದಗ್ಗವಣಿಗಳನೀಂಟಸಲಚಲಭಕ್ತಿಯನಜಸಿವನಾತನು (ಪ್ರಭುಲಿೀ. 


೧೬-೨೦). ಅಗ್ಲಿಣಿ: ಶೀಲವಂತೆ ತಂದ ಅಗ್ಗಿಣಿ ಜಂಗಮಗೆ ಶಿವಾರ್ಚನೆ 


ಗಾಯಿತು (ಗಾದೆ). ಅಗ್ಭಣಿೆ; ತಮ್ಮ ಲಿಂಗದ ಮಜ್ಜನದ ಅಗ್ಭ್ಛಣಿಯಲ್ಲದೆ 
ತಮ್ಮಂಗವ ಮುಟ್ಟಿ ಲಾಗದು (ಏಲೇಶ್ವ. ೫೫); ಅಗ್ಭಣಿಯ ಹೊನ್ನಯ 
ಅಗ್ಭಣಿಯ ಹಂಪಯ್ಯ ಅಗ್ಭಣಿಯ ದೇವರಸ (ಸಾನಂಚ. ೯-೨೧) ; 
ಕೆಲರೆಂಗವಸ್ತ ಗಳನು "ಶಂಯುದಕಡೊಳೆ ತೊಳೆವುತಗ್ಬ ಣಿಗಳಂ ತುಂಬಿ 
(ಲಶಿಟಿಂ. ಲ. ಅಗ್ರ ವಣಿ : 
ಆಗೋಚರದ ಅಗ್ಭವಣಿಯ ಕು (ಶೊನ್ಯಸಂ. ೨೦-೨೪) ; ಕಲ್ಲ ಮೊಆಡಿ 
ಯೊಳಗೆ ಚಿಲುವಿಯಗ್ಗ ವಣೆಯುಂಟೆ ಅಯ್ಯ (ಆದವ. ೨೮) ; ಹೊಸ 
ಪುಷ್ಪಮಂ ತಿಳಿಯಗ್ಸೈವಣಿಯಂ ತಂದು (ಬಸರ. ೨-೬೮) ; ಆ ಸ್ಥಳದ 
ಅಯ್ಸಾವಂತರ್‌ ದೇವರಗ್ವ್ರವಣಿಯ ಬಿಂದಿಗೆಗೆ ಆವಗೆಗಲನ ಕೊಟ್ಟರ್‌ 
(ಮುಂಬರಾ. ೫, ೨೭೦-೭೫; 1229). ಅ ಘುಣಿ: ಅಘಣಿಯ ತಹ 
ಅದ್ಧೊರೆಯರ ಜನ ಕಕ ತ ಮೂವತ್ತಾರು (ಎಕ. ೫೭, 
ಮೊಳಕಾ. ೩೧-೧೭ ; 1386); ಶ್ರೀಮಲಿಕಾರ್ಜುನದೇವರಿಗೆ ಅಭಿಷೇಕಕೆ 
ನಯಿವೇದ್ಧ ಅಘಣಿ ದಂಡೆಯಿದಕೆ ತೆಳನೂರ ವೀರಯಗವುಡ ಕೊಟ 
ಹೊಲ (ಎಕ. ೫1೪, ತಿರುಮ. ೨೪೪-೪ ; ?). (ಆ ಸೆಂ. ಅರ್ಫ್ಥಪಾನೀಯ] 
ಅರ್ಫಿಸು (ಕ್ರಿ). ಅರ್ಫ್ಯುವನ್ನು ಕೊಡು: ತದನನ್ತರಂ ದಣ್ಣಾಧಿಪತಿ 
ಕೇವದಾಸನೀಸೋತ್ತರ ಸೋಮಯಾಜಿಗಳನರ್ಗ್ವಿ [ರ್ಫ್ಥಿ3ಸಿ (ಎಇ. XII, 
೩೩೧-೨೪; 929); ಅರ್ಫ್ಥ್ಯನಮನೆತ್ತಿ ದಿನೇಶಂಗರ್ಫಿಸಿ ಪೊಡೆವಟ್ಟು 
(ಸುಕುಮಾ. ೩-೪); ತೆದುತ್ಸನದೊಳಾರ್ಯಜನಮನರ್ಭಿಸಿಯುಂ . .. 
ಪೂಜ್ಯಜನಮಂ ಪೂಜಿಸಿಯುಂ (ಪುಪ್ಪಫು. ೪-೮೬ ವ). 
[ಅರ್ಥ + -ಇಸ್ಕು] 
ಅರ್ಥ (ಗು). ೧. ಬೆಲೆಬಾಳುವ ; ಬಹಳ ಬೆಲೆಯ. ೨. ಪೂಜ್ಯ 
ವಾದ; ಗೌರವಾರ್ಹವಾದ : ಶ್ರೀ ವಾಸುದೇವನರ್ಫ್ಕ್ಯನಮೋಘಂ 
(ಜಗನಿ. ೧೭-೨೭). (ನಾ). ೩. ದೇವತೆಗಳಿಗೂ ಪೂಜ್ಯರಿಗೂ 
ಕೈತೊಳೆಯಲು ಕೊಡುವ ನೀರು. ೪. ಮೌಲ್ಯ. [ಸಂ.] 
ಅರ್ಥ್ಯಂಗುಡು (ಕ್ರಿ). ಅರ್ಫ್ಯವನ್ನು ಕೊಡು ; ಪೂಜಿಸು; ಸತ್ಕಾರ 
ಮಾಡು: ಆದಿತ್ಯಂಗರ್ಫ್ಯಂಗುಡಲೆನುತುಂ ಮೇದಿನಿಗಿಆದೆಯ್ಲಿದ ಸುರ 
ಪತಿ ಮೊದಲಾದರನೆಲ್ಲರನಾಹ್ವಾನಿಸುತ (ಜಯಕಾ. ೨-೨೬). 
[ಅರ್ಫ್ಯ * ಕುಡು (ಆ ಕೊಡು)) 
ಅರ್ಥ,್ಯಕರ (ನಾ). ಪೂಜಾದ್ರವ್ಯಗಳನ್ನು ಕೈಯಲ್ಲಿಟ್ಟು ಕೊಂಡ 
ವನು : ವಿವಿಧಾರ್ಫ್ಯಕರರ್‌ ಕಾಣ್ಬುಜ್ಜುಗದಿಂ ಭವನ ಮಹತ್ತರದೇವರ್‌ 
ಕ್ರಮದಿಂ ಬರೆ (ಚಂದ್ರಪು. ೪-೬೩). [ಅರ್ಫ್ಯ + ಕರ್ಮ] 
ಅಘು್ಯಜಲ (ನಾ). - ಅರ್ಫವಾಣಿ: ಹೊಳೆವ ಹೊಂಬಟ್ಟಲಲಿ ಸೂಸಿ 
ದನರ್ಫ್ಯಜಲವನು ಜನಕನಿದಿರಿನಲಿ (ಕುವ್ಯಾಕ. ೮-೧೬). [ಅರ್ಫ್ಮ + ಜಲ] 
ಅಘ್ಯತೀರ್ಥ (ನಾ). ಒಂದು ಪುಣ್ಯತೀರ್ಥದ ಹೆಸರು : ವಾರಣಾಸಿ 
ಕುರುಕ್ತೇತ್ರಂ ಪ್ರಯಾಗೆಯರ್ಗೃ£ರ್ಫೃ3ತೀರ್ತ್ನಂ ಗಂಗಾಸಾಗರಮೆಂಬ 
ಪುಣ್ಯತೀರ್ತ್ನಂಗಳೊಳ್‌ (ಸೌ ಇಇ. XI-ii, ೧೩೩-೬೦ ; 1087) ; ವಾರ 
ಣಾಸಿಯಲುಂ ಅರ್ರ್ಯ[ರ್ಭ್ಯ] ತೀರ್ವ ರ್ಥ್ಸದಲುಂ... ಕೋಟ ನನ್ಹಾ 
ದೀವಿಗೆಯ (ಸೌಇಇ. ೫೫, ೬೮-೧೭; 1107). [ಅರ್ಥ * ತೀರ್ಥ) 
ಅರ್ಥ್ಯದ್ರನ್ಯ (ನಾ). ಪೂಜೆಯ ಸಾಮಗ್ರಿ : ಸಾಗು ತಿಲ, ಬಿಳಿಯ 
ಸಾಸುವೆ, ಜವೆ, ನೆಲ್ಲು, ಕ್ಷೀರವೆಂಬಾಜುಂ po ವ್ಮಂಗಳಂ (ವಿವೇಕ. 
(ಅರ್ಫ್ಮ + ದ್ರವ ವ್ಯ 


ಕಿ ದ್ರ ಫಿ 
೧೦೫). 


೪೦೦ 


ಅ ಗ್ಗ ವಣಿ: ಭುವರ್ಕೊೋಕದ ಸ್ಥಾವರಕ್ಕೆ ಸತ್ಯ 


ಗಗಸಗಂಭೀರದ ಭಾವಿಯೊಳಗೆ 


ಅರ್ಚಾಕ್ರೀಡನ 


ಅರ್ಫ್ಯಲಾಜ (ನಾ). ಪೂಜೆಗಾಗಿ ಅರ್ಪಿಸುವ ಭತ್ತದರಳು: 
ಮಂದಾನಿಲಂ ತೆಂಕಣಿಂ ಬರೆ ಚೈತ್ರಂ ಕುಡುವರ್ಫ ್ಯಲಾಜತತಿಯೋ 
ಪೇಟಕೆಂಬಿನಂ ಪುಷ್ಪ ಮಂಜರಿಯಂ » ೬ ನೋಡಿದೆಂ (ಕಾದಂಪೂ. ೭೪೧). 
[ಅರ್ಫ್ಯ * ಲಾಜ] 
5 ಅರ್ಥಹಸ್ತ (ನಾ). = ಅರ್ಫೈ್ಯಕರ: ಮುನೀಶಂಗಂದಿದಿಕೆಟ್ಲರ್ಫ್ಯಹಸ್ತ 
ನೆಜಗಿದನಸುರಂ (ಜಗವಿ. ೨-೪೧). (ಅರ್ಥ, * ಹಸ್ತ) 
ಅಘೊಣ್ಯಪಚಾರ (ನಾ). ಸತ್ಕಾರಪೂರ್ವಕವಾಗಿ ಮಾಡುವ ಉಪ 
ಚಾರ: ಸುರವಿರೋಧಿಯ ಗೆಲಿದೆ... ಕರುಣವತ್ಸಲ ಚಿತ್ತವಿಫು 
ದರ್ಫೊೋಪಚಾರವನು (ಕೌಶಿರಾ. ೪೪-೩೩). [ಅರ್ಯ + ಉಪಚಾರ] 
ಅರ್ಚಕ (ನಾ). ೧. ಪೂಜೆ ಮಾಡುವವನು: ಜಂಗಮಾರ್ಚಕನಾದಿ 
ಬಸವನನಂಗವೈರಿಯ ಶರೆಣರೊಳು ಸಲೆ ಸಂದ ದಾಸೋಹಿ (ಬಸಪು. 
೧-೩೨). ೨, ಪೂಜಾರಿ. (ಸಂ.) 
ಅರ್ಚನ, ಅಚ್ಚನ, ಅಚ್ಚನೆ (ನಾ). ಪೂಜೆ; ಸತ್ಕಾರ : ಇದಆಕೊಳಾನ 
ವಿರುದ್ಧವುಂಟೈ ಯಿದಕೆ ರುದ್ರನೆ ಗಣವಲೈ ಬಳಿಕಿದಕೆ ನಂದಿಯೆ ಮುಖ್ಯ 
ನುಷನಯನಾರ್ಚನಂಗಳಿಗೆ (ಬಸಪು. ೩-೫೩). ಅಚ್ಚಿನ: ರಘುನಂದನಂ 
ತತ್ತಟದೊಳಿಂದುಮಾಳಿಯನಚ್ಚನಂಗೈದು (ನೆಂಕಾರಾ. 
ಅಚ್ಚ ನೆ: 4 ಅರ್ಚನಾ - ಅಚ್ಚನೆ” (ಶಮದ. ೨೬೧ 
ನೋಡಲ್‌ . . . ಪೋಪೆಸಕದೆ ಪಾಂಬೆ 


೬-೬೫-೯). 
ಪ್ರಯೋ) ; ಅಚ್ಚನೆ 
ಣ್ಬ]ರೊಳ್ಳೆರೆವರಂ ಕುಲನಾರಿ 
ಯೆಂಬರೇ (ಮುಂಬರಾ. ೨೬೫-೪೩ ; 1229). 
ಅಚ್ಚ ನೆಯನಾಡು - ಅರ್ಚನಾ ರೂಪವಾಗಿ ನರ್ತನಮಾಡು: 
ಕಿಚ್ಚನೆ ಹೊತ್ತುಕೊಂಡು ಅಚ್ಚನೆಯನಾಡಲು ಅಚ್ಚುಗವಾಯಿತ್ತವ್ವಾ 
ನಮ್ಮ ನಲ್ಲಂಗೆ (ಅನಚಂ. ೨೫-೧೦೬). [ಸಂ. ಅರ್ಚನ] 
ಅರ್ಚನಾವಿಧಿ (ನಾ). ಪೂಜೆಯ ಕ್ರಮ: ಏಂ ದ್ರವ್ಯದ ಭಾವದರ್ಚನಾ 
ವಿಧಿ ಪಿರಿದೋ (ಶಾಂತಿಘು. ಚ [ಸೆಂ. ಇಸ + ವಿಧಿ)] 
ಶೆ ಅರ್ಚನಾಸಕ್ತೆ (ನಾ). ಪೂಜೆ ಮಾಡುವುದರಲ್ಲಿ ಆ ಸಕ್ತಿ ಇರು 
ವವನು: ದೇವದ್ವಿಜಾರ್ಚನಾಸಕ್ತರು ಭಕ್ತರುದಾರರು ನಿತ್ಯ ನಿರ್ಮಲರು 
(ಇಂಚಾಪ. ೩೪-೫೭). [ಅರ್ಚನ * ಆಸಕ್ತ) 
ಅರ್ಚನೆ (ನಾ). - ಅರ್ಚನ: ಚತುರ್ವಿಧಾರ್ಚನೆಗಳಂ ಪ್ರವರ್ಶಿಸಿಯುಂ 
(ಅಜಿಪು. ೧೨-೪ ವ) ; ಮಾಡುವಟಮಟದರ್ಚನೆಗಳಂ ಮಾಡಿ ಹೋದನು 
ಪೊಗಲಕ್ತಿ ಗಮರ್ಚನೆಗಮರ್ಹನೆಂಬನೆ ಜೈನಂ 
(ಉಸಾರ. ೫೬). (ಸಂ. ಅರ್ಚನಾ] 
ಅರ್ಚನೆಗುಣಿ (ಕ್ರಿ). ಪೂಜೆಯ ಅಂಗವಾಗಿ ಕುಣಿ, ನರ್ತನ 
ಮಾಡು: ಉತ್ತಮ ಮಾಹೇಶ್ವರರುಂ . . . ತಮ್ಮುತ್ತಮಿಕೆಯನೊಕ್ಕಾ 
ಗಡೆ ಸತ್ತಪೆಮೆಂದಂಜಿ ಬಳರಿಗರ್ಚನೆಗುಣಿವರ್‌ (ಸಮಪ. ೯-೯೨). 
[ಅರ್ಚನೆ * ಕುಣಿ,] 
ಅರ್ಚನೆಗೆಯ್‌ (ಕ್ರಿ). ಪೂಜೆಮಾಡು; ಸತ್ಕಾರವನ್ನು ನಡೆಸು: 
ಶಿವಾರ್ಚನೆಗೆಯ್ವ ಮನೆಯೆಂದಾತ್ಮದೊಳು ನೆನೆದು (ಬಸಪು. ೧೨-೧೬) ; 
ಮನಸಿಜನೆಂಬಂಕದ ಬಿಲ್ಲಾಜಂ ಮನಮೊಸೆದರ್ಚನೆಗೆಯ್ದ್ವನೆನುತ 
(ಜಯಕಾ. ೩-೪೦). [ಅರ್ಚನೆ * ಗೆಯ್‌ (೮ ಕೆಯ) 
ಅರ್ಚನೋಪಕರಣ (ನಾ). ಪುಷ್ಪ, ಗಂಧ, ಫಲ, ಶಾಲಿ, ಅಕ್ಷತೆ, 
ಧೂಪ, ದೀಪ, ಚರು ಎಂಬ ಪೂಜಾ ಸಾಮಗ್ರಿಗಳು: ಅನುನುಲ್ಲಿ 
ಗರ್ಚನೋಪಕರಣಂಗಳಂ ಕೊಂಡುಪೋದೆಂ (ಚಾವುಂಪು. ೨೧೬). 
(ಅರ್ಚನ + ಉಪಕರಣ] 
ಅರ್ಚಾಕ್ರೀಡನ (ನಾ). ಪೂಜೆಯ ವಿನೋದ: ತತ್ಪೃತಿಮಾನೀಡಾ 
ಗಮನಮುಮರ್ಚಾಕ್ರೀಡನಮುಂ ಮುಕ್ತಿಹೇತುವಪ್ಪುಡು ಪಿರಿಡೇ 
[ಸಂ. (ಅರ್ಚಾ + ಶ್ರೀಡನ)] 


(ಬ ಸಪು. ೪೩-೫೨); 


45 


(ಶಾಂತಿಪು. ೧೨-೪೯). 


ಅರ್ಚಾವಕಾರ 


ಅರ್ಚಾವತಾರ (ನಾ). (ದೇವರು) ವಿಗ್ರಹ ರೂಪದಿಂದ ಆವಿರ್ಭವಿ 
ಸುವುದು; ವಿಗ್ರಹಾಕಾರ : ಈತನು ಅರ್ಚಾವತಾರೆ ವಿಲಾಸವನ್ನು 
ಬರೆದಿದ್ದಾನೆ (ಕನಿಚ. 111, ೨೧೨); ಮಾನವರು ನನ್ನನ್ನು ಅರ್ಚಾವ 
ತಾರನಾಗಿಯೇ ಪೂಜಿಸಬೇಕು (ಭಕ್ತೆ ಮಾ. ೨೩). 
[ಸಂ. (ಅರ್ಚಾ + ಅವತಾರ)] 5 
ಅರ್ಚಿ (ನಾ). ೧. ಜ್ವಾಲೆ. ೨. ಕಾಂತಿ; ಪ್ರಕಾಶ; ಕಿರಣ: “ಅಗ್ನಿಯ 
ವಿಶಾಲಕಾಂತಿ ದ್ಯೋತಿ ಜ್ಕೋತಿಸ್ಸು ಹೇತಿ ಶಿಖೆಯರ್ಚಿ ಪ್ರಭಾಖ್ಯ 
ಮಕ್ಕುಂ > (ಮಂಗರಾ. ೧೪-೮). 
ಅರ್ಚಿರಲಂಕೃತ - ಕಾಂತಿಯಿಂದ ಅಲಂಕಾರಗೊಂಡ; ಹೊಳಿ 
ನಿಂದ ಸಿಂಗರಿಸಲ್ಪಟ್ಟ: ರತ್ನಾರ್ಚಿರಲಂಕೃತಂ ಕೃತಕಶೈಲಂ (ಜಗವಿ. 
೨-೨). [ಸಂ. ಅರ್ಚಿಸ್‌] 
ಅರ್ಜಿಃಕಣ (ನಾ). ಕೆಂಡದ ಕಿಡಿ ; ಬೆಂಕಿಯ ಚೂರು: ಸಂಜಾತೇಂದ್ರ 


0 


ಗೋಪಪ್ರಸರವಿಸರದರ್ಚಿಃಕಣಂ * * * ಬಂದುದು `ವಿರಹಿತರುವ್ರಾತಮಂ 
ಪರ್ವುವುಗ್ರಾನಳನೆಂಬಂತಬ್ದ ಕಾಲಂ (ಚಂದ್ರಪು. ೪-೨೯). 
(ಸೆಂ. (ಅರ್ಚಿಸ್‌ + ಕಣ್ಮ)) 15 


ಅರ್ಚಿಕೆಯ್‌ (ಕ್ರಿ). - ಅರ್ಚಿಸು: xx x ಯರುಳ್ಳರಿ ಪೀಠದಿಟ್ಕೊ 
ನಾನ್‌ * x x ತಾರಿಕುಮಾರರಿನರ್ಚ್ಚಿಕೆಯ್ಯೆ ತಾಂ ಸ್ಥಿರದರಳಿನ್ತು 


ಪೆಗುರಮ ಸುರಲೋಕ ವಿಭೂತಿ ಎಯ್ದಿದಾರ್‌' (ಎಕ. 11, ೨೬-೨ ; 700). 
[ಅರ್ಚಿ * ಕೆಯ] 

ಅರ್ಜಿತ (ಗು). ೧. ಪೂಜಿಸಲ್ಪಟ್ಟ; ಗೌರವಿಸಲ್ಪಟ್ಟಿ : ಉನ್ನತಗಂಗ 

ಮಂಡಲೇಶ್ವರ ಮಕುಟಾರ್ಚಿತಂ (ಅಜಿಪು. ೧-೭). ಟ್ಟ ಶ್ರೇಷ್ಠ 'ವಾದ; ಕ್ವ 


4 
ಉತ್ತಮವಾದ. [ಸಂ.7 
ಅರ್ಚಿಷ್ಮಂತ (ನಾ). ೧. ಕಾಂತಿಯುಕ್ತ; ತೇಜೋಮಯ. 
೨. ಅಗ್ನಿ. [ಸಂ. ಅರ್ಚಿಷ್ಮತ್‌] 
ಅರ್ಚಿಷ್ಮತಿ (ನಾ). ಅಗ್ನಿಯ ಹೆಂಡತಿ. 8 ಅರ್ಚಿಷ್ಮತೀ] 
ಅರ್ಚಿಷ್ಮದಂಬಕೆ (ನಾ). ಅಗ್ನಿನೇತ್ರ; ಶಿವ: ಹರಿದಶ್ವಾಬ್ದನಿಲಸ 
ದರ್ಚನ್ನ್ಮ ದಂಬಕೆ ವಿಯತ್ಪು ರೆಗಹನ ದನದಹನ (ಉದ್ಭದೇ. ೧-೩೧). 
(ಸಂ. (ಅರ್ಚಿಷ್ಮತ್‌ + ಅಂಬಳಕ)] 
ಅರ್ಚಿಸು, ಅಚ್ಛಿಸ್ಕು (ಕ್ರಿ). ಪೂಜಿಸು; ಆರಾಧಿಸು; ಗೌರವಿಸು : 
ಪಿರಿದಪ್ಪ ಜಯ ಮಾಡಿಯರ್ಚಿಸಿ ಪೂಜಿಸಿ (ವಡ್ಡಾರಾ. ೬೮-೨೬) ; 
ಬದ್ಧ ಹ ಗೆಲಲ್‌ ಕಾಮನ ನಿಚ್ಚಮರ್ಚಿಸುವ ಕೈದುವೊ.. . ಎಂಬಿನಂ 
ಮಗಳ್‌ ಶಿ ಶ್ರೀಮತಿಯೆಂಬಳಾಗಿ (ಆದಿಪು. ೩-೧೮); ನಂದದೀವಿಗೆಗಂ ಅಟ್ಟಿ 
[ರ್ಟಿ]ಸುವ ಮಾಣಿಯ ಜೀವಿತಕ್ಕಂ ಕುಡುವುದು (ಕಣ. 11, ೯-೨೮; 
1075) ; ಕೆ ಮ್ಮಿ ದುವ ಪ್ಪ ಕಾಡ "ಫೊಸಪೂಗಳಿನಚ್ಛ ೯ಸಿ ಪಾದಪದ ಮಂ 
(ಎಕ. 11, ೨೩೪-೫೯ ; 10 ಸಂಪಗೆಯರಲಿಂದಂ ಗಿರಿಜಿ ಹರನನೊಲ್ಲ 
ರ್ಚಿಸುವಳ್‌ (ಗಿರಿಕ. ೩-೯೬) ; ಆದಿನಾರಾಯಣನ ... ಒಲಿದರ್ಚಿಸಿದನಾ 
ಭೂಪ (ತೊರರಾ. ೧-೭-೨೮) . ಅಚ್ಚಿ ಸ್ಸು: ಸತ್ತ ಸುತ್ತಾರುತ್ತ 
ಬೊಬ್ಬಿಡುತೆ ಮಚ್ಚಿ ಸುತೆ ಮಚ್ಚಿಸುತೆ ದು ಮುಂಡಾಡುತ್ತೆ yl ೫). 
[ours + ಸು] 
ಅರ್ಚೆ (ನಾ). ೧. ಪೂಜೆ; ಆರಾಧನೆ. ೨. ಮೂರ್ತಿ; ವಿಗ್ರಹ. 
`[ಸಂ. ಅರ್ಚಾ] 
ಅರ್ಜಕ (ನಾ). ಸಂಪಾದಿಸುವವನು; ಒದಗಿಸುವವನು. [ಸಂ.] 
ಅರ್ಜನ (ನಾ). ಸಂಪಾದಿಸುವುದು ; ಒದಗಿಸುವುದು. [ಸಂ.] 
ಅರ್ಜಿ; (ನಾ). - ಅಜ್ಜಿ ನೆ ೧: ಅರ್ಜಿಯರ್ಗೆ ಕೆಂಪು ಕರಿದು ಮೊದಲಾದ 
ಪಲವು ತೆಜದ ಬಣ್ಣ ಮೆಂಬ ವಸ್ತ್ರವಿಕಾರಮಂ (ಶಾಸ್ತ್ರಟೀ. ೩-೯೫-೮). 
(ಆ ಸಂ. ಆರ್ಯಾ] 


25 


45 


೪೦೧ 


ಅರ್ಜಿ, ಅರ್ಜು (ನಾ). ಅರಿಕೆ; 


ಅರ್ಜಿತ (ಗು). ಸಂಪಾದಿಸಿದ ; ಗಳಿಸಿದ. 
ಅರ್ಜಿದಾರ (ನಾ). ಅರಿಕೆ ಮಾಡಿಕೊಳ್ಳುವವನು; ಅರ್ಜಿಯನ್ನು 


ಅರ್ಜು "ಅರ್ಜಿ? 
ಅರ್ಜುನ (ನಾ). ೧. ಬೆಳ್ಳಗಿರುವುದು; ಬಿಳುಪು: “ಧೌತಂ ಸಿಕಂ 


ಅರ್ಜುನವಾಡ (ನಾ). ಒಂದು ಊರಿನ ಹೆಸರು: 


ಅರ್ಜುನನಾಡ 


ಪ್ರಾರ್ಥನಾಪತ್ರೆ: ಪೂರ್ಣೈೇಯ 
ನವರು ಸೋಸಲೆ ಅಮಲದಾರ ವೆಂಕಟರಮಣ್ಳೆಯಗೆ ಆಶೀರ್ವಾದ ಅದಾಗಿ 
ಕಳುಯಿಸ್ತ ಅರ್ಜಿಯಿಂದಾ ವಿವರ (ಮೈಆರಿ. ೧೯೩೮, ೫೩-೩; 1605); 
ತಾಲೂಕಿನ ಅಮಲುದಾರರು ಇದ್ದ ಅರ್ಜಿಗಳನ್ನು ನಿಮ್ಮಬಳಿಗೆ ಕಳುಹಿದ್ದ 
ರಿಂದ (ರಾಜೇಂದ್ರ. ೪೮) ; ಪರೀಕ್ಷೆಗೆ ಅರ್ಜಿ ತುಂಬಿ ಕಳುಹಿಸಿದರೂ 
ಕೂಡಲು ಶಕ್ಕವಾಗಲಿಲ್ಲ (ಸ್ವಪ್ನದ. ೧). ಅರ್ಜು ; ನಿಂಮ ಸಾಸನದ 
ಕಲ್ಲವೊಡೆಹೊಯಿಸಲಾಗಿ "ಅದಕೆ ನೀಉ ಬಂದು ಅರ್ಜುಮಾಡಿಕೊಳಲಾಗಿ 
(ಎಕ. ೩11, ಶಿರಾ. ೧೧೨-೨೯ ; 1720) ; ಅನಂತರ ಮಹಲುದಾರನು ತನ್ನ 
ದಣಿಯಿದ್ದಲ್ಲಿಗೆ ಹೋಗಿ ಬಹು ಕೋಪದಿಂದ . , . ಹೀಗೆ ಅರ್ಜುಮಾಡಿ 
ದನು (ಬಪೈರು. ೩). 
[4 ಪಾರ. ಅರ್ಜ್‌ ; ಮರಾ. ಹಿಂ. ಅರ್ಜ, ಅರ್ಜಿ) 


(ಸಂ. 


ಕೊಟ್ಟವನು: ಅರ್ಜಿದಾರರ ಹೆಸರನ್ನು ಕ್ರಮವಾಗಿ ಗುಮಾಸ್ತರು ಓದಿ 
ದರು (ರೂಢಿ). 
[+ ಪಾರ. ಅರ್ಜ್‌ದಾರ*; ಮರಾ, ಹಿಂ. ಅರ್ಜದಾರ, ಅರ್ಜಿದಾರ] 


ಅರ್ಜಿಸು (ಕ್ರಿ). ಸಂಪಾದಿಸು; ಗಳಿಸು: ಭುಜಸತ್ತ್ವದಿನುಗ್ರವೈರಿ 


ಭೂದಾಯಮನರ್ಜಿಸಲ್‌ ಪಡೆಯಲೆಂದು ನಳಂ (ನಳಚಂ. ೩೧). 
[ಅರ್ಜನ + - ಇಸ್ಕು] 
ನೋ. 


ಗೌರಮರ್ಜುನಂ , . . ಶ್ವೇತಮಕ್ಕುಂ” (ಮ 0 ಗರಾ, ೧೩೧-೨೨). 
೨. ಮತ್ತಿಯಮರೆ.: ಅರ್ಜುನಃ, ಕಕುಭಃ --ಈ ೨ ಮತ್ತಿ” 
(ಹಲಾಯು. ೩೨-೪೨). ೩. ಪಾಂಡವರಲ್ಲಿ ಒಬ್ಬ : ಸಹದೇವನಾಗಿ 
ಸಮುದಿತ ನಕುಲನಾಗಿ ಸನ್ನಿಹಿತಾರ್ಜುನನುಮಾಗಿ (ಜೈಮಿಭಾ. ೧೦-೨). 
೪. ತೃಣ: “ಎಲ್ಲಾವುಲ್ಲುಮಂ - ಅರ್ಜುನಮೆಂಬುದು ? (ಹಲಾಯು. 
೩೧-೩೬). ೫. ಅಭಿವೃದ್ಧಿಯಾದ ಧನ. ೬. ಬಂಗಾರ. ೭. ಬೆಳ್ಳಿ. 
೮. ಕಣ್ಣಿನ ಬಿಳಿಯ ಗುಡ್ಡೆಯ ಮೇಲೆ ತೋರುವ ಒಂದು ಬಗೆಯ 
ಕಣ್ಣುರೋಗ. "ಅರ್ಜುನಗಣ್ಣು' ಪರಾ. ೯. ಕೃತವೀರ್ಯನ ಮಗ 
ಕಾರ್ತವೀರ್ಯ : “ಇಂದ್ರಜಂ ಸಿತಹಯಂ ಗಾಂಡೀವಿ ಜಿಷ್ಣು ಹರಿಬಂಧು 
ಫಲ್ಲುಣನೆನಲ್ಯರ್ಜುನನೆನಿಕ್ಕು” (ಮಂಗರಾ. ೬೮-೩); ವೃಕ್ಷಭೀದ ಧವಳಂ 
ಪಾರ್ಥಂ ಸುವರ್ಣಂ ತೃಣಂ ನಿರುತಂ ತಾನಿವಕರ್ಜುನಾಖ್ಕಿ ” (ನಾನಾರ. 


[ಸಂ.] 


೧೧೩). 


ಅರ್ಜುನಕುಜ (ನಾ). ೧. ಬಿಳಿಯ ಮರ. ೨. ಮತ್ತಿಯ ಮರ: 


ಜಿನಸವನಸಲಿಲದಿಂ ಬೆಳ್ಬನಾಳ್ದುವರ್ಜುನಕುಜಂಗಳಿನಿಸದೆ ಚಿತ್ರಂ ನನೆ 
ವಡೆದು ಪಾಂಡುಕದ ಸೌಮನಸದ ನಂದನದ ಭದ್ರಶಾಲದ ತರುಗಳ್‌ 
(ಪುಸ್ಪಪು. ೧೧-೩೯). [ಅರ್ಜುನ ಕುಜ] 


ಅರ್ಜುನಗಣ್ಣು (ನಾ). "ಅರ್ಜುನ ಎಂಬ ರೋಗಕ್ಕೆ ಒಳಗಾದ 


ಕಣು 
[7] 


೧೯೩). 


: ಅರಿಯು, ಪಟಿಲಂ, ನೀರು ಸುರಿವದು, ಅರ್ಜುನಗಣ್ಣು (ವಿವೈವಿ. 
[ಅರ್ಜುನ * ಕಣ್ಣು (ಆ ಕಣ್‌)] 


ಅರ್ಜುನತೇಜ (ನಾ). ಬೆಳ್ಳಗಿರುವ ತೇಜಸ್ಸು; ಕಾಂತಿ: ಹಿಮವಂತನ 


ನುಆ್‌ ಸಾರ್ದಂತಮಳಾರ್ಜುನತೇಜದಿಂದೆ ಗಿರಿಪತಿಯಿರ್ದಂ (ಹ ಮ್ಮಾರ. 
[ಸಂ. ಅರ್ಜುನತೇಜಸ್‌ (ಅರ್ಜುನ * ತೇಜಸ್‌)] 
ಅರ್ಜುನವಾದ 
(ಡ)ನಾಮ ಗ್ರಾಮ (ಮೇ) ಪಶ್ಚಿಮಸ್ಕಾಂದಿಶಿ (ಇಆ. ೪111, ೨೧೪-೪೪; 
10ನೆಯ ಶತ). (ಅರ್ಜುನ + ವಾಡ] 


೧-೪೨). 


26 


ಅರ್ಜುನಶ್ಲೊ ಕ 


ಅರ್ಜುನಶ್ಲೋಕೆ (ನಾ). ೧. ಸ್ವಚ್ಛವಾದ ಕೀರ್ತಿ; ನಿರ್ಮಲವಾದ 
ಕೀರ್ತಿ. ೨. ಧವಳಕೀರ್ತಿಯುಳ್ಳವನು: ಭುವನಾಳೋಕಾಭಿರಾಮಂ 
ದಿಗವವಿತಳ ಪೂರ್ಣಾರ್ಜುನಶ್ಲೋಕಂ ೬ ೬ ೬ ಪೆಸರ್ವಡೆದಂ ವೀರಬಲ್ಲಾಳ 
ದೇವಂ (ಎಕ. ೪, ಅರಸೀ. ೧೨೭-೨೧; 1185). 
[ಅರ್ಜುನ + ಶ್ಲೋಕ] 
ಅರ್ಜುನೋರ್ಜಿತ (ಗು). ೧. ಮತ್ತಿಯ ಮರದಿಂದ ಮೇಲ್ಮೆಯನ್ನು 
ಪಡೆದ. ೨. ಪಾರ್ಥನಿಂದ ಏಳಿಗೆಯನ್ನು ಪಡೆದ. ೧, ೨ : ಪಾಂಡವ 
ಪ್ರಕರದಂತಾತ್ತಛೀಮನಕುಲದ್ರುಪದಮುಂ ಅರ್ಜು ನೋರ್ಜಿತಮುಂ 
(ಚಂದ್ರಪು. ೫-೫೨ ವ). [ಅರ್ಜುನ * ಊರ್ಜಿತ] 
ಅರ್ಣ (ನಾ). ೧. ನೀರು; ಪ್ರವಾಹ. ೨. ಅಕ್ಷರ. ೩. ತೇಗದ ಮರ. 
೪. [ಛಂದ] ಒಂದು ಪಾದದಲ್ಲಿ ಎರಡು ನಗಣಗಳೂ ಎಂಟು ರಗಣ 
ಗಳೂ ಬರುವ ಚತುಷ್ಪಾದ ವೃತ್ತ. (ಸಂ. ಅರ್ಣ, ಅರ್ಣಸ್‌) 
ಅರ್ಣವ (ನಾ). ೧. ಸಮುದ್ರ: ಇದು ನಿಚ್ಚಂ ಪೊಸತರ್ಣವಂಬೊಲತಿ 
ಗಂಭೀರಂ ಕವಿತ್ವಂ (ಆದಿಪು. ೧-೨೭) ; ರಿಪುದರ್ಸಾರ್ಣವ ಸೇತುಬಂಧವಂ 
» « « ನೃಪಂ ನಿರ್ಮಿಸಿದಂ (ಪುಷ್ಪಪು. ೪-೮೩). ೨. [ಛಂದ] ಒಂದು 
ಪಾದದಲ್ಲಿ ಎರಡು ನಗಣಗಳೂ ಒಂಬತ್ತು ರಗಣಗಳೂ ಬರುವ 
ಚತುಷ್ಪಾದ ವೃತ್ತ. [ಸಂ.] 
ಅರ್ಣವಜಾತ (ಗು). ೧. ಸಮುದ್ರದಲ್ಲಿ ಹುಟ್ಟಿದ. (ನಾ). 
೨. ಚಂದ್ರ: ಅರ್ಣವಜಾತಾನನೆ ಸಂಪೂರ್ಣತೆಯಿಂ . . . ಪೇಲ್ರ್ವಿ 
(ಛಂದೋಂಬು. ೫-೨). [ಅರ್ಣವ + ಜಾತ] 
ಅರ್ತ. "ಆಜ್ಯು' ಪರಾ. 
ಅರ್ತಗಲ (ನಾ). ನೀಲಿಹೂವಿನ ಗೋರಂಟಿ ಗಿಡ. [ಸಂ.] 
ಅರ್ತನ (ನಾ). ತಪ್ಪು'ಹೊರಿಸುವುದು ; ದೋಷಾರೋಪಣೆ. [ಸಂ.] 
ಅರ್ತಿ, "ಅಲಟ್ರ್ಯಾ' ನೋ. 
ಅರ್ತಿ, (ನಾ). ಚೀಲ: *ಅರ್ತಿಯೆನೆ ಚೀಲಂ  (ಮಂಗರಾ. ೧೦೫-೧೪). 
(7) 
ಅರ್ತಿ, (ನಾ). ೧. ನೋವು; ವ್ಯಥೆ. ೨. ಬಿಲ್ಲಿನ ಕೊನೆ; ಕೊಪ್ಪು. 
[ಸೆಂ.] 
ಅರ್ತಿಕಾಲ "ಅಟ್ಟಿ ಕಾಅ' ನೋ. 
ಅರ್ಶಿಕಾಖಕಿಕೆ, ಅರ್ತಿಗಾಆಃಕೆ (ನಾ). ಆಸೆಬುರುಕತನ : ಅರ್ತಿ 
ಕಾರು(ಜಕಿ) ಕೆಯಲ್ಲಿ ಮಾಡುವ ವ್ಯರ್ಥದ ಭಕ್ತಿ ಇತ್ತಲೆ ಉಳಿಯಿತು 
(ಮೇಜೆಮಿಂ. ೨೩). ಅರ್ಶಿಗಾಅರಿಕೆ : ಸಿಕ್ಕಿದೆ ಅರ್ತಿಗಾಆಕೆ ಎಂಬ ಭಕ್ತಿ 
ಯಲ್ಲಿ (ಮೋಳಿಮಾ. ೩೬-೧೫೦). ( ಅರ್ತಿಕಾಣ ( ಅಲಕ್ಕಿ ಕಾಜ) -ಇಕೆ] 
ಅರ್ಶಿಕೆ (ನಾ). ಅಕ್ಕ; ಹಿರಿಯ ಸಹೋದರಿ. (ಸಂ. ಅರ್ತಿಕಾ] 
ಅರ್ತಿಗೆ "ಅಟ್ಕಾಗ? ನೋ. 
ಅರ್ತಿಗಾಳೆಗ (ನಾ). ರತಿ ಕಲಹ: ನೆಗ್ಗಿಹೋದುವು ಬಳೆ ತಕ್ಕೆಯಿಂ 
ಮೊಲೆಕಟ್ಟು ಕುಗ್ಗಿದುವಧರ ಗಾಖಾಯ್ತು ಅಗ್ಗದ ವೀರನೊಳಿರುಳರ್ತಿ 
ಗಾಳಗ ಲಗ್ಗೆಯಾಯ್ತೆಂದಳಾ ಸುರಸೆ (ಭರಚ. ೪೨-೬). 
[ಅರ್ತಿ (ಆ ಅಲ್ರಿ) * ಕಾಳಗ] 
ಅರ್ತಿಗಾಅ "ಅಟ್ಟ ಕಾಅ' ನೋ. 
ಅರ್ತಿಗಾಲಾಕೆ "ಅರ್ತಿಕಾಲಕೆ'? ನೋ. 
ಅರ್ತಿಗುಂದು "ಅಟ ೀಗುಂದು? ನೋ. 
ಅರ್ಶಿಗೆಡಿಸು (ಕ್ರಿ). ಪ್ರೀತಿಯನ್ನು ಕೆಡಿಸು: ವನಿತೆಯಾ ನಿನ್ನೊಡನೆ 
ಬಂದಪೆನೆನುತ ಬೇೀಗದೊಳತರ್ತಿ೯ [ನಾರಾಂರ್ಥಿ]ಗೆಡಿಸದೆ ಘನಕುಚೆಯೆ 
'ಬಾಯೆನುತ ಕಾಲ್ದೊಡಕೇಕೆ ಮಗುಳೆನುತ (ಬಸಪು. ೫-೩೧). 
[ಅರ್ತಿಗೆಡು + -ಇಸ್ಕು] 


೪೦೨ 


5 


20 


30 


35 


45 


ಅರ್ಥಗರ್ಭಿತ 


ಅರ್ಶಿಗೆಡು (ಕ್ರಿ). ಪ್ರೀತಿ ಕೆಟ್ಟುಹೋಗು : ಸನ್ಮಾರ್ಗಕ್ರಮಂದನ್ಪಿ 
ನಿ8&ಕ್ರಿಯೆಯಿಂದಂ ನಡೆದೋಜೆಯಂ ಮಜಕಿದು ಮಿಥ್ಯಾಮಾರ್ಗಮಂ 
ಪೊರ್ದಿ ರೂಢಿಯ ಸದ್ಭರ್ಮದೊಳರ್ತಿಗೆ (ಪಾಠಾ. ವ]ಟ್ಟಿವನುಮಂ 
(ಸಮಪ. ೪-೪೫). [ಅರ್ತಿ (ಆ ಅಟ್‌) * ಕೆಡು] 
ಅರ್ಶಿಗೆಡುಕ (ನಾ). ಪ್ರೀತಿಯನ್ನು ಹಾಳುಮಾಡುವವನು ; ಪ್ರೀತಿಗೆ 
ಭಂಗವನ್ನು ತರುವವನು: ತೊಡಗಿದ ಮದುವೆಗೆ ಕಿಸುರನಿಟ್ಟಾಗರ್ತಿ 
ಗೆಡುಕರಲ್ಲದೆ ನಾವು ನೃಪರೆ (ಭರಚ. ೫೬-೭೨). 
[ಅರ್ತಿ] (ಆ ಅಲಕ್ತ್ಮಿ) * ಕೆಡುಕ] 
ಅರ್ಶಿಬಡು "ಅಟ್ಟು ವಡು' ನೋ. 
ಅರ್ತಿವಡು "ಅಟ್ಟೂವಡು? ನೋ. 
ಅರ್ತಿಸುು (ಕ್ರಿ). ಬಯಸು ; ಅಪೇಕ್ಷಿಸು : ಕನಸಿನೊಳು ಮೃಡನ ಭಕ್ತರ 
ನಲ್ಲದಾರುವನಜ್‌ ಯೆವರ್ತಿಸೆವು (ಬಸಪು. ೪೦-೩೭) ; ಕವಿಯ ಜ್ಞಾನಕೆ 
ರಾಯ ರಾಯನುದಾರಗೌರವಕೆಲ್ಲರರ್ತಿಸುವಾಗ ಧವಲಶಂಖಧ್ವನಿ ಘಳಿ 
ಯಾರದಲ್ಲಿ : ಭುಂಭುವ ಭುಂಮೆನೆ ಕೇಳಲಾಯ್ತು (ಭರಚ. ೨-೧೦೪). 
[ಅರ್ತಿ] (ಆ ಅಲ್‌) * -ಇಸ್ಕು] 
ಅರ್ತಿಸ್ಕು "ಅರ್ಥಿಸು' ನೋ. 
ಅರ್ಥ (ನಾ). ೧. ಶಬ್ದದ ಅಭಿಪ್ರಾಯ ; ಅಭಿಧೇಯ. ೨. ಹಣ; 
ದ್ರವ್ಯ. ೩. ವಿಷಯ ; ಉದ್ದೇಶ; ಗುರಿ. ೪. ಕೋರಿಕೆ; ಬೇಡಿಕೆ. 
೫, ರೀತಿ; ಕ್ರಮ. ೬. ಉಪಯೋಗ; ಪ್ರಯೋಜನ. ೩. ಕಾರಣ. 
ಆ. ವಸ್ತು; ಪದಾರ್ಥ. ೯. ಕೆಲಸ; ಕಾರ್ಯ. ೧೦. ಸ್ವರೂಪ. 
೧೧. ಸೌಕರ್ಯ; ಅನುಕೂಲತೆ. ೧೨. ಫಲಿತಾಂಶ ; ಪರಿಣಾಮ. 
೧೩. ಧರ್ಮ, ಅರ್ಥ,`ಕಾಮ್ಕ, ಮೋಕ್ಷ ಎಂಬ ನಾಲ್ಕು ವಿಧವಾದ 
ಪುರುಷಾರ್ಥಗಳಲ್ಲಿ ಒಂದು : “ಧನಂ ಜೀವಂ ಶಬ್ದನಿರೂಸಣಂ ವಿಮಲ 
ಯೋಗಂ ತಾವಿವರ್ಥಾಂಕಿತಂ [ಸೆಂ.] 
ಅರ್ಥಕರಿ (ಗು). - ಅರ್ಥಕಾರಿ. 
ಅರ್ಥಕರೀನಿದ್ಯ - ಅರ್ಥವನ್ನು ಗಳಿಸುವ ವಿದ್ಯೆ: ಅನರ 
ಅರ್ಥಕರೀವಿದೈ ಸಾಧಾರಣರ ಯಾವ ಕೆಲಸಕ್ಕೂ ಬರುತ್ತಿರಲಿಲ್ಲ (ನಿಬಂಧ. 
11, ೨೮೫). [ಸಂ. ಅರ್ಥಕರೀ]) 
ಅರ್ಥಕಾರಿ (ಗು). ಪ್ರಯೋಜನಕರವಾದ; ಲಾಭಕರವಾದ; 
ಸಾರ್ಥಕವಾದ. (ಸಂ. ಅರ್ಥಕಾರಿನ್‌] 
ಅರ್ಥಕೃತಿ (ನಾ). ೧. ದ್ರವ್ಯಕ್ಕಾಗಿ ಬರೆದ ಕಾವ್ಯ. ೨. ಅರ್ಥಪ್ರಚು 
ರತೆಯನ್ನುಳ್ಳ ಕಾವ್ಯ: ಪ್ರತಿಭೆ ನಿಸರ್ಗಮುಂಟು ಕಿಜಿದೋದು 
ಗಳೊಳ್ಳಿಜಕಿದುಂಟು . . . ಕೆಲಬರೋದದೆ ಕೇಳದೆ ಕಲ್ಲಳಂತೆ ಗರ್ವಿತ 
ರಡಸಿರ್ಪರರ್ಥಕೃತಿಗೇಂ ಮತಿವಂತರೊ ಪುಣ್ಯವಂತರೋ (ಗದಾಯು. 
೧-೫೦). [ಅರ್ಥ * ಕೃತಿ) 
ಅರ್ಥಖಂಡನ (ನಾ). ಇತರರ ಅರ್ಥವನ್ನು ನಿರಾಕರಿಸುವುದು : 
ಮತ್ತಂ ಶಬ್ದಖಂಡನಮರ್ಥಖಂಡನಮನುಮಾನಖಂಡನಮೆಂಬ ತರ್ಕ 
ತಂತ್ರಕೋವಿದರಪ್ಪ ವಾದಿಗಳೊಳಂ (ಗಿರಿಕ. ೨-೧೦೫ ವ). 
[ಅರ್ಥ + ಖಂಡನ] 
ಅರ್ಥಗತಿ (ನಾ). ಹಣದ ನಿಮಿತ್ತ: ಈ ಜೀವರಿಗೆ ದುಃಸ್ಥಿತಿ ಸುದತಿ 
ಯರ ದೆಸೆಯಿಂದ ರಾಜ್ಯದ ಹುದುವಿನಲಿ ಮೇಣರ್ಥಗತಿಯಲನರ್ಥ ತಪ್ಪ 
ದಲೇ (ಕುವ್ಯಾಆ. ೧೮-೩೧). [ಅರ್ಥ * ಗತಿ] 
ಅರ್ಥಗರ್ಭಿತೆ (ಗು). ಅರ್ಥದಿಂದ ತುಂಬಿದ: “ನೀವು ಬಂದದ್ದು 
ಮೇಲಾಯಿತು ನಿಮ್ಮೊಡನೆ ಮಾತಾಡುವುದಿದೆ” ಎಂದವನು ಅರ್ಥಗರ್ಭಿತ 
ವಾಗಿ ನೆಕ್ಸುದೋವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು (ಪುನರು. ೫೨೦). 
[ಅರ್ಥ + ಗರ್ಭಿತ] 


(ನಾನಾರ. ೧೫೬). 


ಅರ್ಥಗುಣ ೪೦೩ ಅರ್ಥಪ್ರವರ್ತೆನ 


ಅರ್ಥಗುಣ (ನಾ). [ಕಾವ್ಯಮಾ] ಅರ್ಥಕ್ಕೆ ಸಂಬಂಧಪಟ್ಟ ಗುಣ: | 
ಪ್ರಸಾದ, ಅರ್ಥವೃಕ್ತಿ, ಉದಾರತ್ವ, ಕಾಂತಿ ಮತ್ತು ಸಮಾಧಿ ಇವು ಅರ್ಥ | 
ಗುಣಗಳೆಂದೂ ಮಾಧುರ್ಯವು ಉಭಯಗುಣವೆಂದೂ ಹೇಳಬಹುದು ಅರ್ಥನಾಥಸಖ (ನಾ). ಕುಬೇರನ ಗೆಳೆಯ ; ಈಶ್ವರ: ಅರ್ಥನಾಥ 
(ಕೈಪಿಡಿ. ೨೩೨). [ಅರ್ಥ ಗುಣ] | ಸಖಪ್ರತಿಮನಭಯಾರ್ಥರಾಗಿರ್ದವರನಧಿಕ ಸ್ವಾರ್ಥ ಕರುಣಾವರಣ 

ಅರ್ಥಗ್ರಹಣ (ನಾ). ಅರ್ಥವನ್ನು ತಿಳಿದುಕೊಳ್ಳುವುದು ;| 5: ನಿಶ್ಚಲಭಾವದಲಿ ನೋಡಿ (ಬಸಪು. ೪೬-೪೯). [ಅರ್ಥನಾಥ * ಸಖ] 
ತಾತ್ಪರ್ಯವನ್ನು ಗ್ರಹಿಸುವುದು :' ಸಾಹಿತ್ಯದಲ್ಲಿ ಅಭಿಕುಚಿಯಿದೆ, ! | ಅರ್ಥನಿಶ್ಚಯ (ನಾ). ಅರ್ಥವನ್ನು ಖಚಿತಮಾಡುವುದು; 
ಅರ್ಥಗ್ರಹಣಶಕ್ತಿಯೂ ಇದೆ (ಸ್ವಸ್ನಹೊ. ೨೫೬). [ಅರ್ಥ + ಗ್ರಹಣ] | | ತಾತ್ಸರ್ಯವನ್ನು ನಿರ್ಣಯಿಸುವುದು. [ಅರ್ಥ + ನಿಶ್ಚಯ] 

ಅರ್ಥಗ್ರಾಹಿ (ನಾ). ಪ್ರಯೋಜನವನ್ನು ಅಥವಾ ದ್ರವ್ಯವನ್ನು ಅರ್ಥನೀಯ (ಗು). ಬೇಡುವುದಕ್ಕೆ ಯೋಗ್ಯನಾದ : ನ್ಯಾಯಪರಾರ್ಥ 
ಗ್ರಹಿಸುವವನು : ನಿರಂಜನರಾಗಿರ್ದುಮಶೇಷ ಲೋಕನಿಹಿತಾರ್ಥಗ್ರಾಹಿ ನೀಯನಭಿಮಾನಧನಂ ಸುಜನಪ್ರಿಯಂ (ಸಂಚತಂ. ೩೧೧-೧೫೧). [ಸೆಂ.] 


ಆರ್ಥನಾಥ (ನಾ). ಧನಾಧಿಪತಿ; ಕುಬೇರ. "ಅರ್ಥನಾಥಸಖ' 
ಪರಾ. [ಅರ್ಥ + ನಾಥ) 


ಗಳ್‌ (ಪುಷ್ಪವು. ೧-೨). (ಸಂ. ಅರ್ಥಗ್ರಾಹಿನ್‌] 110, ಅರ್ಥನೆ (ನಾ). ಬೇಡಿಕೆ; ಕೋರಿಕೆ; ಯೋಚನೆ. [ಸಂ. ಅರ್ಥನಾ] 
ಅರ್ಥಘಟನೆ (ನಾ). ಅರ್ಥದ ಹೊಂದಿಕೆ ; ಅಭಿಪ್ರಾಯವು ಹೊಂದಿ | ಅರ್ಥಸ (ನಾ). ಇ ಅರ್ಥದ ೨: “ರಾಜರಾಜಂ ತ್ರಿಯಕ್ಷಸಖನೈಳಬಿಳ 

ಕೊಳ್ಳುವುದು: ಇಲ್ಲಿ ಶಬ್ದಾವೃತ್ತಿ ಕೆಟ್ಟಿರ್ಪುದಾಗಿಯುಂ, ಕೇಕೆಯೆಂ ನರ್ಥಪಂ ([ಪಾಠಕಾಂ. ದಂ] ವೈಶ್ರವಣಂ... ಕುಬೇರನೆನಿಸಿಕ್ಕು? 

ಪೊತ್ತಪ್ಪುದೆಂಬುದಂ ಕರೆಯಂ ಪೊತ್ತಪ್ಪುದೆಂದೊಡೆ ಅರ್ಥಘಟನೆ (ಮಂಗರಾ. ೧೬-೧೫). ([ಸಂ.] 

ಯಿಲ್ಲಾಗಿಯುಂ, ಯಮಕ ಲಕ್ಷಣಮಿಲ್ಲ (ಶಮದ. ೧೯ ಪ್ರಯೋ). ಅರ್ಥಪಂಚಕ (ನಾ). [ವಿಶಿಷ್ಟಾ] ಮೋಕ್ಷವನ್ನು ಪಡೆಯಲು 

[ಅರ್ಥ * ಘಟನೆ) 18], ಬಯಸುವವರು ತಿಳಿಯಬೇಕಾದ ಐದು ವಿಷಯಗಳು. ಓ ಸ್ವಸ್ಟ 

ಅರ್ಥಚೆಯ (ನಾ). ದ್ರವ್ಯರಾಶಿ: ಮೋಹಮನೆಯ್ದೆ ನೀಂ ಬಿಡುವು ರೂಪ, ಪರಸ್ವರೂಪ, ಪುರುಷಾರ್ಥಸ್ವರೂಪ, ಉಪಾಯಸ್ವರೂಪ, 

ದರ್ಥಚಯಂಗಳೊಳ್‌ (ಜೀವಸಂ. ೧-೫೧). [ಅರ್ಥ * ಚಯ] | ವಿರೋಧಿಸ್ಟ್ವರೂಪ : ಸಂಸಾರಿಯಾದ ಚೇತನನಿಗೆ ತತ್ತ್ವಜ್ಞಾನವು ಹುಟ್ಟ 
ಅರ್ಥದ (ಗು). ೧. ಹಣವನ್ನು ಕೊಡುವ. (ನಾ). ೨. ಹಣವನ್ನು ಉಜ್ಜೀಪಿಸುವಲ್ಲಿ ಅರ್ಥಪಂಚಕಜ್ಞಾನವು ಅವಶ್ಮಕವು (ಅರ್ಥಪಂ. ೧). 

ಕೊಡುವವನು; ಕುಬೇರ: “ಯಕ್ಷಸಖನೈಳಬಿಳನರ್ಥದಂ [ಪಾಠಾಂ. [ಅರ್ಥ * ಪಂಚಕ) 

ಪಂ]... ಕುಚೇರನೆನಿಸಿಕ್ಕು” (ಮಂಗರಾ. ೧೬-೧೫). "ಧನದ? ಪರಾ. |20| ಅರ್ಥಪತಿ (ನಾ). ೧. ರಾಜ. ೨. ಕುಬೇರ. [ಅರ್ಥ * ಪತಿ] 

[ಸಂ.] ಅರ್ಥಪೋಷ (ನಾ). ಅರ್ಥ ಸಾರ್ಥಕವಾಗುವಿಕೆ, ಅನ್ವರ್ಥ 

ಅರ್ಥದುಷ್ಟ (ನಾ). [ಕಾವ್ಯಮಾ] ಅರ್ಥದೋಷಗಳಲ್ಲಿ ಒಂದು: ವಾಗುವಿಕೆ : ವಜ್ರಾಯುಧನೆಂಬ ದೊಡ್ಡಿವೆಸರಂ ಕೊಳದೊಳ್‌ ತನಗರ್ಥ 

ಅರ್ಥದುಷ್ಟಲಕ್ಷ್ಮಂ - ನೆರೆದೂರ್ಧ್ವರೇತನೊಳ್‌ ಪುರುಹಿರಣ್ಯರೇತೋತಿ ಪೋಷಮಾಮ್ನ್ನಾಯಮನೀಯೆ ಪೌರನಿಕರಂ ಪರಿವೇಷ್ಟಿಸೆ... ತದ್ವನದಿಂ 

ಶೀವ್ರನೊಳ್‌. ಮುನಿವರನೊಳ್‌ ಪರಮಭಗಸಹಿತೆ ಮುದದಿರೆ ಪರಿಶ್ರಮ ತಳರ್ದಂ ನೃಪಾತ್ಮಜಂ (ಶಾಂತಿಪು. ೮-೫೬). [ಅರ್ಥ * ಫೋಷ] 

ಕೈನ್ನ ನಿರ್ನಿಶೀಷನೊಳಾಗಳ್‌ (ಕವಿರಾ. ೧-೬೪). [ಅರ್ಥ * ದುಷ್ಟ] |25 ಅರ್ಥಪ್ರಕೃತಿ (ನಾ). [ನಾಟ್ಯ] : « ಕಥಾವಿಸ್ತರೀಕರಣದ ದೃಷ್ಟಿಯಿಂದ, 
ಅರ್ಥದೂಷಕ (ನಾ). ಹಣವನ್ನು ದುರುಪಯೋಗಪಡಿಸುವವನು: ವಸ್ತುವಿನಲ್ಲಿ ಐದು ಅಂಶಗಳು ಕಂಡುಬರುತ್ತವೆ. ಅವುಗಳಿಗೆ "ಅರ್ಥ 

ಅರಸುಗಳ್ಗಿ ವಿರಸಮಾದವಸರದೊಳ೯ ... ಸೌಭಾಗ್ಯಮುಳ್ಳವನಂ ಪಾಣ್ಪ ಪ್ರಕೃತಿ? ಗಳೆಂದು ಹೆಸರು. ಅವು ಯಾವುವೆಂದರೆ ು- ೧ ಬೀಜ, 

ನೆಂಬರ್‌ ತ್ಕಾಗಿಯಂ ಅರ್ಥದೂಸಷಕನೆಂಬರ್‌ ಅರ್ಥದೂಷಕನಂ ತ್ಯಾಗಿ ೨. ಬಿಂದು, ೩. ಪತಾಕಾ, ೪. ಪ್ರಕರೀ, ೫. ಕಾರ್ಯ? . (ಕೈಪಿಡಿ. ೨೦೭); 

ಯೆಂಬರ್‌ (ಸಂಡತಂ. ೫೧-೧೨). [ಅರ್ಥ + ದೂಷಕ] ಬೀಜ ಬಿಂದು ಪತಾಕಾ ಪ್ರಕರೀ ಕಾರ್ಯ ಈ ಲಕ್ಷಣಗಳುಳ್ಳ ಐದು - 
ಅರ್ಥದೃಕ್ಕು (ನಾ). ನ್ಯಾಯಾಧ್ಯಕ್ಷ; ಧರ್ಮಾಧಿಕಾರಿ; ನ್ಯಾಯಾ |40| ಅರ್ಥಪ್ರಕೃತಿಗಳೆಂದು ಕೀರ್ತಿತವಾಗಿನೆ (ದಕರೂ. ೧-೨೬). 

ಧಿಪತಿ: *ಪ್ರಾಡ್ವಿವಾಕಃ, ಅರ್ಥದೃಕ್‌, ಸ್ಮೇಯಃ, ನ್ಯಾಯಾಧ್ಯಕ್ಷಃ - ಈ [ಅರ್ಥ * ಪ್ರಕೃತಿ] 

೪ ನ್ಯಾಯಾಧ್ಯಕ್ಷಂ” (ಹಲಾಯು. ೭೧-೨೭೫). [ಸೆಂ. ಅರ್ಥದೃಕ್‌] ಅರ್ಥಪ್ರತೀತಿ (ನಾ). ಸ್ಪಷ್ಟವಾದ: ತಾ ತ್ಸ ಯ ೯; ನಿಶ್ಚಿತವಾದ 
ಅರ್ಥದೃಷ್ಟಿ (ನಾ). ಶಬ್ದಾರ್ಥಗಳ ಕಡೆಗೆ ಗಮನವಿಡುವುದು : ಇನಿ ಅರ್ಥ : ಸಮುದಾಯಾರ್ಥಮನಾರಯೆ ಸಮನಿಸುವರ್ಥಪ್ರತೀತಿ ತೋಟ 

ತುಪಪತ್ತಿಯಿಲ್ಲಿನಿತು ಬಿನ್ನಣಮಿಲ್ಲಿನಿತರ್ಥದೃಸ್ಟಿ ಯಿಲ್ಲ . . . ಇನಿತುವರಂ ದೊಡೆಲ್ಲಂ ಕ್ರಮಮಕ್ಕುಮರ್ಥಶೂನ್ಯಂ ಸಮಸ್ತಕವಿವೃಷಭದೂ ರ 


ಪ್ರಬೋಧಮಣಮಿಲ್ಲ ಪೆಜರ್ಗೆ (ಅಜಿಪು. ೧೨-೩೫). [ಅರ್ಥ + ದೃಷ್ಟಿ] |35| ದೂಹಿತಮಾರ್ಗಂ (ಕವಿರಾ. ೧-೭೮). [ಅರ್ಥ + ಪ್ರತೀತಿ] 
ಅರ್ಥದೋಷ (ನಾ). [ಕಾವ್ಯಮಾ] ಕಾವ್ಯದೋಷಗಳಲ್ಲಿ ಒಂದು: | | ಅರ್ಥಪ್ರಧಾನೆ (ಗು). ಅರ್ಥವೇ ಪ್ರಧಾನವಾಗಿ ಉಳ್ಳ: “ನಮ್ಮ 


ಕಾವ್ಯದಲ್ಲಿ ೬ "ದೋಷ? ಗಳನ್ನು ೧. ಪದದೋಷ, ೨. ಅರ್ಥ ದೋಷ, ಕರ್ತವ್ಯಾಕರ್ತವ್ಯಗಳಿಗೆ ಸಾಧಕೆ ದಾಧಕೆಗಳು ಕಂಡುಬರುವಂಥ ಕಥೆ 
4. ರಸದೋಷ ಎಂದು ಮೂರುಭಾಗ ಮಾಡಬಹುದು (ಕೈಪಿಡಿ. ೨೨೬). ಗಳನ್ನು ರಸಪ್ರಾಧಾನೃವಿಲ್ಲದೆ ಹೇಳಿ ನೀತಿಯನ್ನು ಸೂಚಿಸುವ ಪುರಾಣಾದಿ 
[ಅರ್ಥ * ದೋಷ] ಗಳು "ಮಿತ್ರಸಮ್ಮಿತ'. ಇವು ಅರ್ಥಪ್ರಧಾನ ? (ಕೈಪಿಡಿ. ೧೬೮ ಓ). 
ಅರ್ಥದ್ರಷ್ಟ್ಟತ್ವ (ನಾ). ಅರ್ಥದ ಸ್ವಾರಸ್ಯವನ್ನು ಕಾಣುವಿಕೆ: |40 [ಅರ್ಥ + ಪ್ರಧಾನ] 
ಅಂತವರಿರ್ವರ ನುಡಿಗಮರ್ಥದ್ರಸ್ಪ ೃತ್ವಕ್ಕ ಮನುರೂಪಮಾದುವೆನುತ್ತುಂ| | ಅರ್ಥಪ್ರಯೋಗ (ನಾ). ಬಡ್ಡಿಗಾಗಿ ಹಣವನ್ನು ಸಾಲ ಕೊಡು 
ಬರ್ಪನ್ನೆಗಂ (ಚಂದ್ರಪು. ೭-೮೬ ವ). [ಸಂ. (ಅರ್ಥ + ದ್ರಷ್ಟತ್ವ)) ವುದು; ಲೇವಾದೇವಿ. [ಅರ್ಥ * ಪ್ರಯೋಗ) 
ಅರ್ಥಧಾರಿ (ನಾ). (ಯಕ್ಷಗಾನ ಪ್ರಸಂಗದಲ್ಲಿ ಭಾಗವಹಿಸಿ) ಅರ್ಥ | | ಅರ್ಥಪ್ರವರ್ತನ (ನಾ). ಹಣಕಾಸಿನ ವ್ಯವಹಾರ ; ದ್ರವ್ಯಸಂಪಾದ 
ವನ್ನು ವಿವರಿಸುವವನು : ಊರ ಪರಊರ ಅರ್ಥದಾ£ಧಾ]ರಿಗಳು ನೆಯ ಉದ್ಯೋಗ : ವಣಿಗ್ವಂಶಕ್ಕೆ ಜಳಸ್ಥಳ ಯಾತ್ರಾ ಸಂವೃತಮರ್ಥ 


ಸೇರಿ ತಾಳಮದ್ದಳೆ ಜರುಗಿದರೆ ಶಾಲೆಯಲ್ಲಿ ಪ್ರೇಕ್ಷಕರಿಗೆ ನಿಂತುಕೊಳ್ಳಲೂ | 45 [ಪಾಠಾಂ. ವೃತ್ತಿ, ವಾರ್ತಾ] ಪ್ರವರ್ತನಮುಮಂ , . . ನಿಜ್‌ಸಿ (ಆದಿಫು, 
ಕೂಡ ಸ್ಮಳವಿಲ್ಲದಾಗುತ್ತಿತ್ತು (ಕುರುಕಾ. ೭೩). [ಸಂ. ಅರ್ಥಧಾರಿನ್‌] ೮-೭೩ ವ). [ಅರ್ಥ ಪ್ರವರ್ತನ] 


ಅರ್ಥಸ್ರಾಶಸ್ತ 8 


ಅರ್ಥಪ್ರಾಶಸ್ತ್ಯ (ನಾ). ಅರ್ಥಕ್ಕೆ ಮುಖ್ಯತೆ, ಪ್ರಾಧಾನ್ಯ: 
ಅರ್ಥಪ್ರಾಶಸ್ತ್ಯನಿರುವ ಕಡೆ ಅರ್ಥಾಲಂಕಾರ (ಕೈಪಿಡಿ. ೨೫೧), 
[ಅರ್ಥ + ಪ್ರಾಶಸ್ತ್ಯ]. 
ಅರ್ಥಯತಿ (ನಾ). [ಛಂದ] ಅರ್ಥಕ್ಕೆ ಅನುಸಾರವಾಗಿ ಬರುವ 
ಯತಿ ಅಥವಾ ವಿರಾಮಸ್ಥಾನ : ಅರ್ಥಯತಿಯು ಕನ್ನಡಗಣ ವೃತ್ತ 
ಗಳಲ್ಲಿಯೂ, ಮಾತ್ರಾವೃತ್ತಗಳಲ್ಲಿಯೂ ಕಂಡುಬರುವುದು (ಸಾಓವಿ. 
wv, H). [ಅರ್ಥ * ಯತಿ] 
ಅರ್ಥಯುಕ್ತಿ (ನಾ). ಅರ್ಥದ ಚಮತ್ಕಾರ: ಓಜೆಯೊಳುದಾತ್ತತೆ 
ಸೂಕ್ತಿ ಯೊಳರ್ಥಯುಕ್ತಿ (ಕುಸುಮಾ. ೧-೪೪). ([ಅರ್ಥ* ಯುಕ್ತಿ] 
ಅರ್ಥಯುತ (ಗು). ೧. ಹಣವುಳ್ಳ. (ನಾ). ೨. ಹಣವುಳ್ಳವನು; 
ಶ್ರೀಮಂತ: ಕುಳೀರಮಂದಿರದೊಳರ್ಥಯುತಂ. .. ಅಕ್ಕುಮವಂ 
(ಜಾತತಿ. ೧೭-೧೯). [ಅರ್ಥ + ಯುತ] 
ಅರ್ಥರಹಿತ (ನಾ). ಅರ್ಥವಿಲ್ಲದ್ದು: ಈ ಮಹೀಪತಿಗರಸೆಂಬೆರಡಕ್ಕರ 
ಮನ್ಯರೊಳರ್ಥರಹಿತಮನ್ವರ್ಥಮೀತನೊಳ್‌ ಮೃಗನಯನೇ (ಶಾಂತಿ. 
೫-೧೨೨). [ಅರ್ಥ + ರಹಿತ] 
ಅರ್ಥರೇಖೆ (ನಾ). ಅಂಗೈಯೊಳಗಿನ ಧ ನರೇಖೆ: ಅರ್ಥರೇಖೆ 
ಯಿದ್ದಲ್ಲಿ ಫಲವೇನು ಆಯುಸ್ಕರೇಖೆಯಿಲ್ಲದನ್ನಕ್ಕ (ಬಸವ. ೧೦೮). 
[ಅರ್ಥ + ರೇಖೆ] 
ಅರ್ಥಲಂಬಿ, ಅರ್ಥಳಂಬಿ (ನಾ). ಅರ್ಥವನ್ನು ಅವಲಂಬಿಸಿರು 
ವಂಥದು. ಅರ್ಥೆಳೆಂಬಿ: ತಿಳಿ ತಾಂ ನೀನಾನೆಂಬರ್ಥಳಂಬಿಗಳ್‌ 
ಪ್ರಥಮ ಮಧ್ಯಮೋತ್ತಮ ಪುರುಸಂಗಳ್‌' (ಶಮದ. ೨೨೪). 
[ಸಂ. ಅರ್ಥಲಂಬಿನ್‌ (ಅರ್ಥ + ಲಂಬಿನ್‌) ] 
ಅರ್ಥಲೋಪ (ನಾ). [ಕಾವ್ಯಮಾ] ಪದದೋಷಗಳಲ್ಲಿ ಒಂದು: 
ಶಟ್ದಪುನರುಕ್ತಿ, ಅರ್ಥಪುನರುಕ್ತಿ, ಅರ್ಥಲೋಪ, ವಿರುದ್ಧಾರ್ಥ... 
.ಎಂಟು ಶಬ್ದದೋಷಂಗಳು (ವಿವೇಕ. ೨೨೬). [ಅರ್ಥ + ಲೋಪ] 
ಅರ್ಥವಂತ (ನಾ). ಹೆಣವುಳ್ಳವನು ; ಧನಿಕ. [ಸಂ. ಅರ್ಥವತ್‌] 
ಅರ್ಥನರ್ತನ (ನಾ). ಅರ್ಥದ ಇರುವಿಕೆ, ವ್ಯಾಪ್ತಿ: ಪರಪದ 
ದೊಳರ್ಥವರ್ತನಮಿರೆ ತತ್ಪುರುಷಂ (ಶಮದ. ೧೬೪). [ಅರ್ಥ * ವರ್ತನ] 
ಅರ್ಥವಾದ (ನಾ). ೧. ವಿಷಯವು ಮನಮುಟ್ಟುವಂತೆ ವಿವರಿಸು 
ವುದು: ಅರ್ಥವಾದವಲ್ಲ ಮನಸುಪೂರ್ವಕದಿಂದ ಪ್ರಾರ್ಥನೆ ಮಾಡುವೆ 
ಅನಾದಿ ಬ್ರಹ್ಮಚಾರಿ (ಮೋಕ್ಷದೀ. ೩). ೨. 'ವಿವರಣೆಗಾಗಿ ಕೊಡುವ 
ದೃಷ್ಟಾಂತಪೂರ್ವಕವಾದ ಟೀಕೆ, ಟಪ್ಪುಣಿ : ದೋಷೋದ್ಭಾಟನೆ 
ಮತ್ತು ಅನುವಾದಗಳ ಮೂಲಕ ಗುರಿಮುಟ್ಟು ವಂತೆ ಮಾಡುವ ವಿಷಯ 
ನಿರೂಪಣೆ ಅರ್ಥವಾದಗಳೂ ವಿಧಿಯೊಡನೆ ಏಕವಾಕ್ಯವಾಗಿ ಸ್ತುತ್ಮರ್ಥ 
ವಾಗಿರುವವಾದ್ದರಿಂದ ` ಬೇರೆಯ ಅರ್ಥವುಳ್ಳವಾಗಿ ದೇವಾದಿಗಳಿಿಗೆ 
ವಿಗ್ರಹಾದಿಗಳು ಉಂಟಿಂಬುದಕ್ಕೆ ಕಾರಣತ್ವವನ್ನು ಪಡೆಯಲಾರವು 
(ಬ್ರಹ್ಮಭಾ. ೪೯೪). ೩. ಗುಣಪ್ರಶಂಸೆ. [ಅರ್ಥ ವಾದ] 
ಅರ್ಥವಿಜಯಿ (ನಾ). [ರಾಜ್ಯಶಾ] ದೊರೆಗಳಲ್ಲಿರುವ ಮೂರು 
ಪ್ರಕಾರಗಳಲ್ಲಿ ಒಂದು: ಅರ್ಥವಿಜಯಿಯುಮಸುರವಿಜಯಿಯುಂ 
ಧರ್ಮವಿಜಯಿಯುಮೆಂದರಸುಗಳ್ಮೂವರಪ್ಪರ್‌ (ಕಗನಿ. ೪೮ ಚಾವುಂಪು). 
(ಸಂ. ಅರ್ಥವಿಜಯಿನ್‌' (ಅರ್ಥ + ವಿಜಯಿನ್‌) ] 
ಅರ್ಥವಿವರಣೆ (ನಾ). ಅರ್ಥವನ್ನು ವಿವರಿಸುವುದು.[ಅರ್ಥ3 ವಿವರಣೆ) 
ಅರ್ಥವಿಸಯ (ನಾ). ಹಣಕ್ಕೆ ಸಂಬಂಧಪಟ್ಟುದು: ದನುಜೆಯಲ್ಲಾಂ 
ಮನುಜೆಯಾನರ್ಥವಿಷಯದಾಪೇಕ್ಷೆಯಿಂ ಕೊಂಡೊಯ್ದು ಕೊಂದೆನು 
(ಹಡಕಾ, ೧೩-೬). [ಅರ್ಥ * ವಿಷಯ] 
ಅರ್ಥನಿಸು "ಅರ್ಥೈಸು ನೋ. 


೪೦೪ 


0 


ಕಾಡ 


15 


35 


45 


ಅರ್ಥಶ್ಲೇಷ 


ಅರ್ಥನಿಹೀನ (ನಾ). ಹಣವಿಲ್ಲದವನು; ಬಡವ: ಕುವಲಯ 
ಸಖನಿರೆ ವೃಷಭದೊಳವನಿಸುತಾದಿಗ್ರಹಂಗಳೀಕ್ರಿಪೊಡವನರ್ಥವಿಹೀನಂ 
(ಜಾತತಿ. ೨೦-೨) ; ಏತಜ ಮಾತೊ ಭೂತಳದೊಳರ್ಥವಿಹೀನನ ಶೌಚ 
ಮಣ್ಮು ಪೆರ್ಮಾತು ಕುಲಂ ನೆಗಚಕ್ಕೆಯಿನಿತುಂ ನಿಫಲಂ (ಕಾವ್ಯಾವ. ೫೩). 
[ಅರ್ಥ * ವಿಹೀನ] | 
ಅರ್ಥವೃತ್ತಿ (ನಾ). ಅರ್ಥದ ವಿವರಣೆ: ಪ್ರಾಸಚ್ಛಂದೋನ್ವಯವಿನ್ಯಾಸ 
ದಿನಂತಿಂತು ಶಬ್ದಮಿರ್ಕುಂ ವೃತ್ತಿವ್ಯಾಸಂ ತದ್ವಾ $ಕುಳಮೆಂದಾ ಸೂತ್ರ 
ಕೈರ್ಥವೃತ್ತಿ ವರ್ತಿಸೆ ಬರೆದೆಂ (ಶಮದ. ೬ ಪೀ). [ಅರ್ಥ * ವೃತ್ತಿ) 
ಅರ್ಥವೇಳು (ಕ್ರಿ). ಅರ್ಥವನ್ನು ಹೇಳು; ಅಭಿಪ್ರಾಯವನ್ನು 
ವಿವರಿಸು: ಆಸುರದಿಂ ಕಬ್ಬಕರ್ಥವೇಳುವ ಬುಧಾಭಾಸರಿಗಾನಂಜುವೆನು 
[ಅರ್ಥ + ಪೇಳು (ಆ ಪೇಯ್‌)] 
ಅರ್ಥನ್ಯಕ್ತ (ನಾ). [ಕಾವ್ಯಮಾ] ಕಾವ್ಯಗುಣಗಳಲ್ಲಿ ಒಂದು; 
ಸ್ಪಷ್ಟಾರ್ಥತೆ : ಸರಸಿಜರಜದಿಂ ಕನಕಚ್ಛವಿಯಾದುದು ಕೊಳನೆನೆ ಸೂಕ್ತ 
ಮನೇಯಮಪ್ಪುದರ್ಥವ್ಯಕ್ತಂ (ಉದಯಾ. ೫-೧೬). [ಅರ್ಥ * ವ್ಯಕ್ತ] 
ಅರ್ಥವ್ಯಕ್ತಿ (ನಾ). ೧. ಅರ್ಥವು ಸ್ಪಷ್ಟವಾಗಿರುವುದು: ಕ್ರಿಯಾ 
ಉರಕದೊಳ್‌ ಪುದಿದರ್ಥವ್ಯಕ್ತಿಯನೀವುದು ಗದ್ಯಮನೇಕರೂಪಭೇದ 
ವಿವಿಕ್ತಂ (ಕವಿರಾ. ೧-೨೫). ೨, [ಕಾವ್ಯಮಿಸಾ] ಕಾವ್ಯದ ಗುಣಗಳಲ್ಲಿ 
ಒಂದು: ಕವಿಭಾವಕೃತಾನೇಕ ಪ್ರವಿಭಾಗ ವಿವಿಕ್ಷಸೂಕ್ತಮಾರ್ಗಂ ಕಾವ್ಯಂ 
ಸವಿಶೇಷಶಬ್ದರಚನಂ ವಿವಿಧಾರ್ಥವ್ಯಕ್ತಿವರ್ಶಿತಾಲಂಕಾರೆಂ (ಕವಿರಾ. 
೧-೨೨); ಪದಮ೦ ಕೇಳ್ವಾಗಳೆಯರ್ಥಂ ತೋಟಿವರೆ ಅರ್ಥವ್ಯಕ್ತಿ 
ಯೆನಿಪುದು (ಅಪ್ರತಿ. ೧೧-೧೬) ; ವರ್ಣಿಸುವ ವಸ್ತುವಿನಿರವು ವ್ಯಕ್ತಮಾಗಿ 
ತೋಜಕೆ ಅರ್ಥವ್ಯಕ್ತಿಯೆನಿಪುದು (ಅಪ್ರತಿ. ೧೮-೧೬). P ಶಬ್ದ ಮತ್ತು 
ಅರ್ಥಗುಣಗಳೆರಡರಲ್ಲಿಯೂ ಬರುತ್ತದೆ. : [ಅರ್ಥ * ವ್ಯಕ್ತಿ) 
ಅರ್ಥವ್ಯಾಪ್ತಿ (ನಾ). ಶಬ್ದದಲ್ಲಿರಬಹುದಾದ ಅರ್ಥದ ವಿಸ್ತಾರ, 
ಹರವು: ಪ್ರಯೋಗಗಳು ತೀರ ಸಾಮಾನ್ಯ ಶಬ್ದಗಳಲ್ಲಿದ್ದ ಅರ್ಥ 
ವ್ಯಾಪ್ತಿಯನ್ನೂ ಕಾವ್ಕಶಕ್ತಿಯನ್ನೂ ಎತ್ತಿ ತೋರಿಸುತ್ತವೆ (ನವ್ಯಕಾ. ೨೮). 
[ಅರ್ಥ + ವ್ಯಾಪ್ತಿ] 
ಅರ್ಥಶಾಸ್ತ್ರ (ನಾ). ೧. ರಾಜನೀತಿ; ದಂಡನೀತಿ. ೨. ಕೌಟಲ್ಯು 
ರಚಿಸಿದ ರಾಜ್ಯನೀತಿಶಾಸ್ತ್ರದ ಗ್ರಂಥ: ಲೋಕಕ್ಕಿದರ್ಥಶಾಸ್ತ್ರದ 
ಟೀಕೆನಿಸಿದ ತನ್ನ ನುಡಿ ಮನಂಗೊಳಿಸೆ (ಪಂಪಭಾ. ೯-೧೪). ೩, ದ್ರವ್ಯೋ 
ತ್ಪಾದನೆಯನ್ನೂ ಅದರ ವಿತರಣೆಯನ್ನೂ ತಿಳಿಸುವ ಶಾಸ್ತ್ರ. 
[ಅರ್ಥ + ಶಾಸ್ತ್ರ] 
ಅರ್ಥಶೂನ್ಯ (ನಾ). [ಕಾವ್ಯಮಾ] ಕಾವ್ಯದೋಷಗಳಲ್ಲಿ ಒಂದು: 
ಸಮುದಾಯಾರ್ಥಮನಾರಯೆ ಸಮನಿಸುವರ್ಥಪ್ರತೀತಿ ತೋಟದೊಡೆಲ್ಲಂ 
ಕ್ರಮಮಕ್ಕುಮರ್ಥಶೂನ್ಯಂ (ಕವಿರಾ. ೧-೭೮). [ಅರ್ಥ * ಶೂನ್ಯ) 
ಅರ್ಥಶೌಚ (ನಾ). ಇತರರ ವಸ್ತುವನ್ನು ಅಪಹರಿಸದ ಅಥವಾ 
ಬಯಸದ ಗುಣ: ಪರಸ್ವವನ್ನು ಅಪಹರಿಸಲೂ ಬಾರದು, ಅಪೇಕ್ಷಿಸಲೂ 
ಬಾರದು-ಹಾಗಿರುವುದು ಅರ್ಥಶೌಚವು (ಆರ್ಯಧ. ೯೯).[ ಅರ್ಥ ಶೌಚ] 
ಅರ್ಥಶ್ಲೇಷ (ನಾ). [ಕಾವ್ಯಮಾ] ಶಬ್ದಗಳಿಗೆ ಎರಡೆರಡು ಅರ್ಥ 
ವಾಗುವಂತೆ ಹೇಳುವುದು: “ಎರಡರ್ಥಮೊಂದೆ ಶಬ್ದಾಂತರದೊಳ್‌ 
ನೆಗಟ್ಟಂತು ಪೇಟ್ಟುದರ್ಥಶ್ಲೇಷಂ (ಕಾವ್ಯಾವ. ೭೫೩). ಉದಾ: 
ಶ್ರೀವಿಶದವರ್ಣಿ ಮಧುರಾರಾವೋಚಿತೆ ಚತುರ ರುಚಿರ ಪದರಚನೆ ಚಿರಂ 
ಡೇವಿ ಸರಸ್ವತಿ ಹಂಸೀಭಾವದೆ ನೆಲೆಗೊಳ್ಳೆ ಕೂರ್ತು ಮನ್ಮಾನಸಡೊಳ್‌ 
(ಕವಿರಾ. ೧-೩) ; ನಾಡೊಳ್‌ ಕೀಟ್‌ಂಬುದು ಕುದುರೆಯ ಬಾಯ ಕಬ್ಬಿಣ 
ದೊಳ್‌' ಕವರೆಂಬುದು ಚಪ್ಪರದೊಳ್‌, ಬಂದಿಯೆಂಬುದು ತೊಡವಿನೊಳ್‌ 
೬. .ಅಲ್ಲದಿಲ್ಲ ( ಕಬ್ಬಿಕಾ. ೨೫). "ಶಬ್ಧಶ್ಲೇಷ? ಪರಾ. [ಅರ್ಥ + ಶ್ಲೀಷ] 


(ಕುರಾಸಾಂ. ೧-೮೦). 


ಅರ್ಥಸಂಕ್ರೆಮಣ 


ಅರ್ಥಸಂಕ್ರಮಣ (ನಾ). (ಪ್ರಕರಣ ವಿಶೇಷದಿಂದ) ಬೇರೊಂದು 
ಅರ್ಥವುಂಟಾಗುವುದು; ಅರ್ಥಸಂಯೋಗ : ಸಮಭಿರೂಢನಯಾ 
ಪೇಕ್ಷೆಯಿಂ ಇಂದ್ರಾದಿ ಶಬ್ದಂಗಳ ಆರ್ಥಾಂತರಕಲ್ಪನೆಯಂ ಪಡೆವವೊಲ್‌ 
ಮತ್ಯಾದಿಗಳುಂ ಅರ್ಥಸಂಕ್ರೆಮಣಮುಂಟಾಗಿಯುಂ ಮತಿಜ್ಞಾನಾವರಣೀ 
ಯಕ್ಷಯೋಪಶಮನಿಮಿತ್ತೋಪಯೋಗಮುಮಂ ಅತಿಕ್ರಮಿಸದುದಜಸಿಂ 
ಈಯರ್ಥಂ ವಿವಕ್ಷಿಸೆಪಟ್ಟುದು (ತತ್ತ್ವಪ್ರ. ೫೪). 
[ಅರ್ಥ * ಸಂಕ್ರಮಣ] 
ಅರ್ಥಸಂಚಯ (ನಾ). ಹಣದ ರಾಶಿ; ಹಣದ ಶೇಖರಣೆ ; ದ್ರವ್ಯ 
ಸಂಗ್ರಹ: ಬೇಡುವೆನರ್ಥಸಂಚಯಮನೆಂಬುದಿದುತ್ತರಮಾರ್ಗವಾಚಕಂ 
(ಕವಿರಾ. ೨-೧೦೦). [ಅರ್ಥ * ಸಂಚಯ] 
ಅರ್ಥಸಂಪತ್ತು (ನಾ). ಹಲವು ಅರ್ಥಗಳಿರುವುದು : (ಶಬ್ದಸಮೂಹ, 
ಆರ್ಥಸಂಪತ್ತು, ಅಲಂಕಾರವೈಚಿತ್ರ ಉಕ್ತಿಕ್ರಮ ಮುಂತಾದವು 
ಮನಸ್ಸಿನಲ್ಲಿ ಪ್ರತಿಫಲಿಸುವಂತೆ ಮಾಡತಕ್ಕದ್ದೇ ಪ್ರತಿಭೆ) (ಕೈಪಿಡಿ. ೧೭೪ 
ಅಡಿಟ). - [ಅರ್ಥ * ಸಂಪತ್ತು] 
ಅರ್ಥಸಂವರಣೆ (ನಾ). ಹಣವನ್ನು ಬಚ್ಚಿಡುವುದು : ಅರ್ಥಸಂನರಣೆ 
ಯನರ್ಥಮಂ ಪಡೆಗುಂ (ಪಾರ್ಶ್ವಪು. ೧೨-೪೦). `[ಅರ್ಥ + ಸಂವರಣೆ] 
ಅರ್ಥಸಿದ್ಧಿ (ನಾ). ಉದ್ದೇಶಿಸಿದ ಅಭಿಪ್ರಾಯದ ಸಾಧನೆ ನೆರವೇರು 
ವುದು: ಅದರೆ ಅಷ್ಟಕ್ಕೆ ನಿಲ್ಲದೆ ಮುನ್ನುಗ್ಗಿ ತನ್ನ ಉತ್ಸಾಹಪೂರ್ಣ 
ಪ್ರತಿಭಾ ಅರ್ಥಸಿದ್ಧಿಯನ್ನು ಸಾಧಿಸಿಕೊಟ್ಟ ತು (ನವ್ಯಕಾ. ೧೧೭). 
[ಅರ್ಥ + ಸಿದ್ಧಿ] 
ಅರ್ಥಹೀನ (ಗು). ೧. ಅರ್ಥಶೂನ್ಯವಾದ. (ನಾ). ೨. ಹಣವಿಲ್ಲ 
ದವನು; ಬಡವ. [ಅರ್ಥ ಹೀನ] 
ಅರ್ಥಳಂಬಿ "ಅರ್ಥಲಂಬಿ' ನೋ. 
ಅರ್ಥಾಂತರ (ನಾ). ೧. ಬೇರೊಂದು ಅರ್ಥ: ಏನಾದರೂ ಕಾರಣ 
ದಿಂದ ಶಬ್ದವನ್ನು ಅರ್ಥಾಂತರದಿಂದ ಪ್ರಯೋಗಿಸುವುದು (ಧ್ವನ್ಯಾಲೋ. 
೨೦೦). ೨, ಬೇರೊಂದು ವಿಷಯ, ವಸ್ತು. ೩. ವಿರುದ್ಧವಾದ 
ಅರ್ಥ. [ಅರ್ಥ + ಅಂತರ] 
ಅರ್ಥಾಂತರನ್ಯಾಸ (ನಾ). [ಕಾವ್ಯಮಾ “ಸಾಮಾನ್ಯಾರ್ಥ ವಿಶೇ 
ಷಾರ್ಥಗಳೆರಡೂ ಉಕ್ತವಾಗಿದ್ದು ಒಂದರಿಂದ ಒಂದು ಸಮರ್ಥಿತ 
ವಾಗುತ್ತಿದ್ದರೆ ಅರ್ಥಾಂತರನ್ಯಾಸಾಲಂಕಾರವಾಗುವುದು”(ಕೃಪಡಿ. 
೨೭೦) ; “ಸಾಮಾನ್ಯ ವಿಶೇಷಂಗಳಂ ಪೇಟ್ವುದು ಅರ್ಥಾಂತರನ್ಯಾಸಂ ” 
(ಅಪ್ರತಿ. ೧೦೫-೧೬) ; ಲಕ್ಷ್ಯ: ಅತುಲಬಲ ವಿಕ್ರಮಪ್ರಾನ್ವಿತನಸಮ 
ರ್ಥಂಗೆ ಮುನಿಯಲಜ್‌ಗುಮೆಯಧಿಕೋನ್ನ ತ ಗಜನಿವಹಂ ಭೂಜಪ್ರತತಿ 
ಯನುಡಿವಂತೆ ಪುಲ್ಲನೇನುಡಿದಪುದೇ (ಕೈಪಿಡಿ. ೨೭೦). 
[ಅರ್ಥಾಂತರ * ನ್ಯಾಸ] 
ಅರ್ಥಾಂತರವಿನ್ಯಾಸ (ನಾ). [ಕಾವ್ಯಮಾ] - ಅರ್ಥಾಂತರನ್ಯಾಸೆ : 
ದೊರೆಕೊಳೆ ಪೇಟ್ಜಿರ್ಥಮನಾದರದಿಂ ಸಾಧಿಸಲೆವೇಡಿ ಪೆಜತೊಂದರ್ಥಾಂ 
ತರಮಂ ಪೇಟ್ಟುದದರ್ಥಾಂತರವಿನ್ಮಾಸಾಖ್ಯಂ (ಕವಿರಾ. ೩-೨೮). 
[ಅರ್ಥಾಂತರ + ವಿನ್ಮಾಸ) 
ಅರ್ಥಾಗಮ (ನಾ). ಹಣದ ಆದಾಯ; ದ್ರ ವ್ಯಬರುವುದು: 
4ಅರ್ಥಾಗಮಂ ಭಾಗಧೇಯಮಾಯಂ? (ಮಂಗರಾ. ೭೯-೭). ೪ 
[ಅರ್ಥ * ಆಗಮ] 
ಅರ್ಥಾತ್‌ (ಅ). ತಾತ್ಸರ್ಯವೇನೆಂದರೆ ; ಅಭಿಪ್ರಾಯವೇನೆಂದರೆ; 
ಎಂದರೆ: “ವ್ಯವಹಾರ, ವಸೂಲಿ, ಹ್ಯಾಂಗ ನಡದದ, ಬಾಯ್ರ ? ? 
ಎಂದು ಕೇಳಿದರು. ಅರ್ಥಾತ್‌ ನರಣರಿಯು ಮನೆಯಲ್ಲಿಲ್ಲದಾಗ ಈ 
ಮಾತು ನಡೆದಿದ್ದವು (ಸಮಜೀ. ೨೦೯). [ಸಂ.] 


೪೦೫ 


10 


13 


20 


35 


45 


ಅರ್ಥಿಕುಲ 


ಅರ್ಥಾನುರೂಪ (ಗು). ಅರ್ಥಕ್ಕೆ ಹೊಂದುವಂತಿರುವ; ಅರ್ಥಕ್ಕೆ 
ಸರಿಹೋಗುವ : ಅನ್ವರ್ಥನಾಮಂ ಗುಣಾನುರೂಪಮೆಂದುಂ, ಅರ್ಥಾನು 
ರೂಪಮೆಂದುಮಿರ್ತೆಣಜನಾಗಿರ್ಪುದು ... ಅರ್ಥಾನುರೂಪಾನ್ವರ್ಥಕ್ಕೆ - 
ಹೆಟಿಗಾಲಂ, ನಿಡುಮೂಗಂ, `ಕುಸಿಗೊರಲಂ (ಶಮದ. ೭೬ ವೃತ್ತಿ, 
ಪ್ರಯೋ). [ಅರ್ಥ * ಅನುರೂಪ] 

ಅರ್ಥಾಪತ್ತಿ (ನಾ).. ೧. [ಕಾ ವ್ಯ ಮಾ] ಕಾವ್ಯಾಲಂಕಾರಗಳಲ್ಲಿ 
ಒಂದು: “ಕಂಡುದಾಡೊಡಂ ಕೇಳ್ದುದಾದೊಡಮೊಂದು ವಸ್ತು 
ಪೆಅತೊಂದು ವಸ್ತುವಿಲ್ಲದೆ ಕೂಡದೆಂಬುದರಿಂದಾ ಪೆಜತೊಂದು ವಸ್ತುವಂ 
ಕಲ್ಪಿಪ್ಪುದರ್ಥಾಪತ್ಯಲಂಕಾರಂ? (ಅಪ್ರತಿ. ೧೫೨-೧೦). ೨. [ತರ್ಕಶಾ] 
ಪ್ರತ್ಯಕ್ಸಾದಿ ಪ್ರಮಾಣಗಳಲ್ಲಿ ಒ ೦ದು: *ಅರ್ಥಾಪತ್ತಿಯೆಂದರೆ 
ಒಂದಂಶದಿಂದ ಮತ್ತೊಂದಂಶವನ್ನು ಕಲ್ಪಿಸುವುದು ? (ಹಿಂದಸಾ. ೨೦೩): 

[ಅರ್ಥ + ಅಪತ್ತಿ] 

ಅರ್ಥಾಭಾಸೆ (ನಾ). ಅರ್ಥ ತೋರುವಂತೆ ಕಂಡರೂ ಅರ್ಥವಿಲ್ಲ 
ದಿರುವುದು: ಅರ್ಥಾಭಾಸದಿನಕ್ಷರಸಾರ್ಥಮನುಚ್ಚರಿಸೆ ಕಾವ್ಶಮೆಂ 
ತೆಸೆಗುಂ ತತ್ವಾರ್ಥಮನಣಜಸಿಯದ ಮುನ್ನಮಪಾರ್ಥಂ ರಂಜಿಸದ ಪಳಿಕು 
ಮಣಿಯವೊಲಿರದೇ (ಜಗವಿ. ೧-೧೪). [ಅರ್ಥ * ಅಭಾಸ] 

ಅರ್ಥಾರ್ಥಿ (ನಾ). ೧. ಹೆಣವನ್ನು ಬಯೆಸುವವನು. ೨. ಯಾವು 
ದಾದರೂ ಪ್ರಯೋಜನವನ್ನು ಬಯಸುವವನು. ೧, ೨: ಭಟ್ಟಂ 
ರಕ್ಷಣಾರ್ಥಮಂ ಬಗೆಯದೆ ಅರ್ಥಾರ್ಥಿಯಾಗಿ ಪೋಗಲ್ಬಗೆದು (ಪಂಚತಂ. 

[ಸಂ. ಅರ್ಥಾರ್ಥಿನ್‌ (ಅರ್ಥ * ಅರ್ಥಿನ್‌)] 

ಅರ್ಥಾಲಂಕಾರ (ನಾ). [ಕಾವ್ಯಮಾ] ಕಾವ್ಯಾಲಂಕಾರಗಳಲ್ಲಿ 
ಒಂದು ವಿಭಾಗ; ಅರ್ಥಕ್ಕೆ ಸಂಬಂಧಿಸಿದ ಚತುರೋಕ್ತಿ : 
ಆರ್ಥಾಲಂಕಾರಗಳು ನೈಸರ್ಗಿಕವಾಗಿರುವ ಸೌಂದರ್ಯವನ್ನು ಹೆಚ್ಚಿಸುವ 
ರತ್ನ ಖಚಿತವಾದ ಕುಂದಣದ ಒಡವೆಗಳಂತಿಬ್ದರೆ, ಶಬ್ದಾಲಂಕಾರಗಳು 
ಸದ್ದಿಗೋಸ್ಕರ ಕಟ್ಟಕೊಂಡಿರುವ ಗೆಜ್ಜೆ ಪಾಡಗಗಳಂತಿರುವುವೆಂದು ಹೇಳ 
ಬಹುದು (ಕೈಪಿಡಿ. ೨೪೮). [ಅರ್ಥ ೬ ಅಲಂಕಾರ] 

ಅರ್ಥಾಲಂಕೈತಿ (ನಾ). - ಅರ್ಥಾಲಂಕಾರ. [ಅರ್ಥ * ಅಲಂಕೃತಿ] 

ಅರ್ಥಾವಲಂಬನ (ನಾ). ೧. ಹೆಣದ ಆಸರೆ. ೨. ದ್ರವ್ಯವನ್ನೇ 
ಮುಖ್ಯವಾಗಿ ಅವಲಂಬಿಸಿರುವುದು; ಹಣವನ್ನೇ ಮುಖ್ಯವಾಗಿ 
ಆಶ್ರಯಿಸಿರುವುದು : ಬಹಳಾರ್ಥಾವಲಂಬನವೀ ಮಖಪ್ರಾರಂಭ 
ವಿಸ್ತಾರ (ಕುವ್ಯಾಸ. ೭-೨೫). [ಅರ್ಥ + ಅವಲಂಬನ] 

ಅರ್ಥಾವೃತ್ತಿ (ನಾ). [ಕಾವ್ಮಮಾ] ದೀಪಕಾಲಂಕಾರದಲ್ಲಿ ಒಂದು 
ಬಗೆ; ಯಾವುದಾದರೂ ಪದ್ಯದಲ್ಲಿ ಅಥವಾ ಗದ್ಯಭಾಗದಲ್ಲಿ 
(ಒಂದೇ ಅರ್ಥವುಳ್ಳ ಬೇರೆಬೇರೆ ಪದಗಳು) ಮತ್ತೆ ಮತ್ತೆ ಚಮ 
ತ್ಯಾರವಾಗುವಂತೆ ಬರುವುದು: “ಶಬ್ದಂ ಬೇಜಾಗಿರ್ದೊಡಮರ್ಥಂ 
ಬಳಸಿಬರೆ ಅರ್ಥಾವೃತ್ತಿದೀಪಕಮೆಂದುಂ ? (ಅಪ್ರ ಶಿ. ೫೮-೧೬); 
ಉದಾ ಆಲರ್ದುವು ಕುಟಿಜಂಗಳ್‌ ಪೂತುವಿಂಬಪ್ಪಿನಂ ಕಂದಲಿ 
ಕುಸುಮಿಸಿದತ್ತುದ್ದಾಮ ನೀಪಾವನೀಜಾವಳಿ ಬಿರಿದುವೆ ಜಾತೀಯೂಧಿಕಾ 
ಕೇತಕೀಸಂಕುಲಂ (ಕಾವ್ಯಾವ. ೬೫೫). [ಅರ್ಥ * ಆವೃತ್ತಿ] 

ಅರ್ಥ "ಅಟ್ಟ? ನೋ. 

ಅರ್ಥಿ, (ನಾ). ೧. ಬೇಡುವವನು; ಬಯಸುವವನು; ಯಾಚಕ: 
ಅರ್ಥಿಗರ್ಥಮಂ ಕಸವಿನ ಲೆಕ್ಕಮೆಂದು ಕುಡಲುಂ ( ಪಂಪಭಾ. ೧-೧೧೭). 
೨. ಸೇವಕ. ೩. ವಾದಿ. [ಸಂ. ಅರ್ಥಿನ್‌] 

ಅರ್ಥಿಕಾಲಅ "ಅಟಿಕ್ಕಿಕಾಅ' ನೋ 

ಅರ್ಥಿಕುಲ (ನಾ). - ಅರ್ಥಿ ಗಣ: ಬರುತಿರ್ದನರ್ಥಿಕುಲವಾರಿಜ 
ದಿವಾಕರಂ (ನಂಬರ. ೫-೮೮). [ಆರ್ಥಿ * ಕುಲ) 


೧೮೮-೧೭). 


ಅರ್ಥಿಗಣ 


ಅರ್ಥಿಗಣ (ನಾ). ಬೇಡುವವರ ಗುಂಪು; ಯಾಚಕರ ಸಮೂಹೆ : 
ಸೋಡುವೆನಾ ಮಹೀಪತಿಯನರ್ಥಿಗಣಾರ್ಥಿತ ಕಲ್ಪವೃಕ್ಷನಂ (ಕವಿರಾ. 
೨-೧೦೦). (ಅರ್ಥ + ಗಣ] 
ಅರ್ಥಿಜನ (ನಾ). ಯಾಚಕರು; ಬೇಡುವವರು : ಕೊಟ್ಟನರ್ಥಿ 
ಜನಕ್ಕಾ ದಿವಿಜೇಂದ್ರಂ (ಶಾಂತಿಘು. ೧೧-೧೦) ; ಬೀರಕೆ ಬೀಯಕ್ಕಿ ಕಿವ 
ಬೆಡೆಂಗನೊಳಾರ್ದ್ಡೊರೆ ನೆೇಆಿ ತೋರ್ಕುಮೆ ಶತ್ರು ಜನಕ್ಕೆ ಮರ್ಥಿಜನಕ್ಕೆಂ 
(ಗದಾಯು. ೧-೧೮).  [ಅರ್ಥಿ * ಜನ] 
ಅರ್ಥಿತ (ಗು). ಬೇಡಿದ; ಬಯಸಿದ: ಪ್ರಾರ್ಥಿಸಿದ: ಅರ್ಥಿತ ಫಲ 
ದಾಯಿಯಾಗಿಯುಂ ನಿನ್ನೊಳ್‌ ತಾಂ ವೃರ್ಥತೆಯಂ ಪಡೆಗುಂ ಪರ 
ಮಾರ್ಥವಚೇತನತೆಯಿಂದೆ ಕಲ್ಪಕುಜಾತಂ (ಕವಿರಾ. ೩-೪೪). [ಸಂ.] 
ಅರ್ಥಿನಿ (ನಾ). ಅಪೇಕ್ಷೆಯುಳ್ಳವಳು: ಅನಪತ್ಯೆ ಪತಿವ್ರತೆ ಕೈಯ 
ನೆತ್ತಿದಳ್‌ ತೊಡುಗೆಗಳ್ಳೆ ಕರಮರ್ಥಿನಿ[ಪಾಠಾಂ. ಗೆ] ರೂಪಿನ ಕಣಿ ನಿಪುಣೆ 
(ಜಾತತಿ. ೧೯-೭). (ಸಂ. ಅರ್ಥಿನೀ] 
ಅರ್ಥಿನಿಚಯ (ನಾ). - ಅರ್ಥಿಗಣ : ಅಲಂಘ್ಮತೇಜನುಮವನತರಿಪು 
ಸಮಾಜನುಂ ಸಫಲೀಕೃತಾರ್ಥಿನಿಚಯಾಶನುಂ (ಚಂದ್ರಪು. ೨-೬೫). 
[ಅರ್ಥಿ + ನಿಚಯ] 
ಅರ್ಥಿಬಡು "ಅಟ್ತಾವಡು? ನೋ. 
ಅರ್ಥಿನಡೆ "ಅಟಾವಡು' ನೋ. 
ಅರ್ಥಿಸಮಿತಿ (ನಾ). - ಅರ್ಥಿಗಣ: ಅದಿತಿಜ ಕುಜಂ ಎನಿಸಿದನರ್ಥಿ 
ಸಮಿತಿಗೆಲ್ಲಂ ಮಲ್ಲಂ (ಸೌಇಇ. 'X1-i, ೧೪೭-೫೦ ; 1099). 
[ಅರ್ಥಿ + ಸಮಿತಿ) 
ಅರ್ಥಿಸಾರ್ಥ (ನಾ). ಯಾಚಕರ ಗುಂಪು: ಪರಮಾರ್ಥಂ ವಿದ್ವದರ್ಥಂ 
ತನಿಸದನ ಧನಂ ವ್ಯರ್ಥಮೆಂದರ್ಥಿಸಾರ್ಥಂ * * ೬ ವಿಬುಧತತಿಗೆ ಪೊನ್ನಂ 
೬೬ ಕರೆದೀವಂ ಬೊಪ್ಪದೇವಂ (ಎಕ. ೪, ಬೇಲೂರು. ೧೨೪-೪೪ ; 1133). 
[ಅರ್ಥ * ಸಾರ್ಥ] 
ಅರ್ಥಿಸು, ಅರ್ತಿಸ್ಕು (ಕ್ರಿ). ಜೇಡು; ಯಾಚಿಸು: ಪಾರ್ಥನೈದುವು 
ದಿಂದ್ರಕೀಲದೊಳರ್ಥಿಸಲಿ ಶಂಕರನನಖಿಳಸ್ವಾರ್ಥಸಿದ್ಧಿಗೆ (ಕುವ್ಯಾ ಅ. 
೫-೧೭); ತೆನಗನ್ಮೆರ್‌ ಗಡ ತನ್ನನರ್ಥಿಸುವವರ್‌ (ಶತಕ. ೧೧೭-೬೭). 
ಅರ್ತಿಸ್ಕು (8). [ಅರ್ಥ + -ಇಸ್ಕು] . 
ಅರ್ಥೇಶ (ನಾ). - ಅರ್ಥಪತಿ: *ಸುರರಾಜನಗ್ನಿ ಕಾಲಂ ನಿರುತಿ 
ವರುಣನಾ ಮರುತಂ ಕುಬೇರನೀಶಂ [ಪಾಠಾಂ. ನರ್ಥೇಶನೀಶಂ] 
ದಿಶಾಧಿಪರು »(ಮಂಗರಾ. ೧೭-೧೮). [ಅರ್ಥ ೬ ಈಶ] 
ಅರ್ಥೇಷಣ (ನಾ). ಹಣದ ಬಯಕೆ; ದ್ರವ್ಯದ ಮೇಲಿನ ಆಸೆ; 
ಐಶ್ವರ್ಯಾಪೇಕ್ಷೆ. [ಅರ್ಥ + ಈಸಣ] 
ಅರ್ಥೈಸು, ಅರ್ಥವಿಸು (ಕ್ರಿ). ಅರ್ಥಮಾಡು; ಅರ್ಥವನ್ನು ಹೇಳು; 
ವಿವರಿಸು: ಇಪ್ಪತ್ತೇಳು ವಚನಂಗಳಿಗೆ ಅರ್ಥಮಂ ತಾನೆ ಅರ್ಥೈಸಿದ 
ನೆಲ್ಲಾ ಶಿವಗಣಂಗಳಟವಂತೆ (ಕವಿಚ. 11, ೬೩ ಮಂತ್ರಗೋ) ; ಅರಗಿಳಿ 
ಪಠಿಸಲರ್ಥೈಸುವ ಚಾಣಾಂಕಿ ಪರಭೃತಗಾನಶ್ರುತಿಗೆ ಸರಗೊಡುವಳಿ 
(ಶ್ರೀಪಾಲ. ೧೨-೪); ರಾಘವಾಂಕ ಪಂಡಿತ ನಿನ್ನ ಪದ್ಮ ತಪ್ಪು ಎನಲು 
ಅದಕೆ ಅರ್ಥಸಮಸ್ಕಕ್ಕೆ ಪದ್ಯವಂ ಕೂಡಿಸಿ ಅರ್ಥೈಸಿಯೆನೆ (ಭೈರ ಸೂ. 
೩೫). ಅರ್ಥವಿಸು: ಅರ್ಥಿಯೊಳು ಪರತತ್ವ ಸ್ವಾನುಭವಾರ್ಥಿಗಳಿಗೆ 
ಮಹತ್ವ ತತ್ತ್ವಮನರ್ಥವಿಸಿಯರ್ಥವಿಸಿ ತತ್ಸುಖರಸವನೆಂೆದೇಟೆದು 
(ಬಸಪು. ೬-೨೮); ಪುಲಿಗೆಟಿಯ ತಿರುಳ್ನನ್ನಡ ಎಲ್ಲ ವಿಧದಲ್ಲಿಯೂ 
ತನ್ನದೇ ಆದ ಪ್ರತ್ಯೇಕ ಲಕ್ಷಣವುಳ್ಳ ದೇಸಿ ಎಂದು ಅರ್ಥವಿಸಕೂಡದು 
(ತವನಿ. ೭೬). [ಅರ್ಥ + -ಇಸ್ಕು]) _ 
ಅರ್ಥೋಕ್ತಿ (ನಾ). ತಾತ್ಪರ್ಯವು ಸ್ಪಷ್ಟವಾಗುವಂತಹ ಮಾತು: 


೪೦೬ 


5 


20 


25 


40 


43 


ಅರ್ದು 


ಸುಕೆಥಾಳಾಪಮನೋತು ಪೇಟ್ಟುದು ಪದಾರ್ಥಾರ್ಥೊಕ್ತಿಯಿಂ ಶಾಸ್ತ್ರ 
ವಸ್ತು ಕನೀಂದ್ರರ್‌ ಬಗೆಗೊಳ್ವಿನಂ (ಸುಕುಮಾ. ೧-೪೬). 
[ಅರ್ಥ * ಉಕ್ತಿ] 

ಅರ್ಥೊೋತ್ಕರೆ (ನಾ). ಅಭಿಪ್ರಾಯದ ಸಮೂಹ : ಅತಿಶಯಮಿತಿ 
ಹಾಸೋಪಾಶ್ರಯಂ ಮೇಣ್‌ ಕಥಾವಿಶ್ರುತ ಚತುರ ವಿ[ಕಾ]ಶೋತ್ಪಾದಿ 
ತಾರ್ಥೊೋತ್ಯರಂ (ಕವಿರಾ. ೩-೨೦೯). [ಅರ್ಥ * ಉತ್ಕರ] 

ಅರ್ಥೊೋಪಶ್ಲೇಪಕ (ನಾ). [ನಾಟ್ಯ] ದೃಶ್ಯಕಾವ್ಯಗಳಲ್ಲಿ ಅಂಕಗಳ 
ಮೊದಲಿಗೆ ಅಥವಾ ಕೊನೆಗೆ, ನಡುವೆ ಬಿಟ್ಟುಹೋದ ಕಥೆಯ 
ನ್ನಾಗಲಿ, ಮುಂದೆ ಬರುವ ಪಾತ್ರಗಳ ಸನ್ನಿವೇಶವನ್ನಾಗಲಿ, 
ಸೂಚಿಸಲು ಬರುವ ಐದು ಸೂಚನೆಯ ಸಾಧನೆಗಳಲ್ಲಿ ಒಂದು : 
ವಿಷ್ಕಂಭ, ಚೂಲಿಕಾ, ಅಂಕಾಸ್ಯ, ಅಂಕಾನತಾರ, ಪ್ರವೇಶಕ - ಈ 
ಐದು ಅರ್ಥೋಪಕ್ಷೇಪಕಗಳಿಂದ ಸೂಚ್ಮ(ವಾದ ವಸ್ತುಭಾಗ)ವನ್ನು ಪ್ರತಿ 
ಪಾದಿಸತಕ್ಕದ್ದು (ದಶರೂ. ೧-೧೧೫) ; ನೀರಸವಾದ ಅಥವಾ ಅನುಚಿತ 
ವಾದ ವಸ್ತುಭಾಗಗಳು ದೃಶ್ಯಕಾವ್ಮದಲ್ಲಿ "ಅರ್ಥೋಪಕ್ಷೇಪ 'ಕಗಳಿಂದ 
ಸೂಚಿಸಲ್ಪಡಬೇಕು. ಮಧುರವಾಗಿಯೂ, ಉದಾತ್ತ ವಾಗಿಯೂ, ರೆಸಭಾವ 
ಪರಿಪೂರ್ಣವಾಗಿಯೂ ಇರುವ ಭಾಗಗಳು ಮಾತ್ರ ನೋಟಕ್ಕೆ ಯೋಗ್ಯ 
ವಾದವು. ಅರ್ಥೋಪಕ್ಷೇಪಕೆಗಳು ಯಾವುವೆಂದರೆ :- ೧. ವಿಸ್ಕಂಭ, 
೨. ಪ್ರವೇಶಕ, ೩. ಚೂಲಿಕಾ, ೪. ಅಂಕಾಸ್ಕ, ೫. ಅಂಕಾವತಾರ (ಕೈಪಿಡಿ. 
೨೦೬). [ಅರ್ಥ + ಉಪಕ್ಷೇಪಕ) 

ಅರ್ಥೋಪಾರ್ಜನ (ನಾ). ಹಣದ ಸಂಪಾದನೆ: ಶುದ್ಧವೃತ್ತಿಯಿಂ 
ದರ್ಥೊೋಪಾರ್ಜನಂಗೆಯ್ವ ವಾರ್ತೆಯುಂ (ಆದಿಪು. ೧೫-೧೩ ವ). 

[ಅರ್ಥ + ಉಸಪಾರ್ಜನ] 

ಅರ್ಥೌಫು (ನಾ). ಹೆಣದ ರಾಶಿ; ನಿಧಿ; ಸಂಪತ್ತು. [ಅರ್ಥ ಓಫ] 

ಅಥ್ಯ (ಗು). ೧. ಜೇಡತಕ್ಕು; ಬಯಸಬಹುದಾದ. ೨. ಯೋಗ್ಯ 
ವಾದ. (ನಾ). ೩. ಹಣವಂತ; ಶ್ರೀಮಂತ. ೪. ತಿಳಿವಳಿಕೆ 
ಯುಳ್ಳವನು. ೫. ಕರ್ಪೂರಶಿಲಾಜಿತು. [ಸಂ.] 

ಅರ್ದಿಡು (ಕ್ರಿ). ಆಳವಾಗಿ ಚುಚ್ಚು, ತಿವಿ: ಎಮಗಾರ್‌ ಶರಣೆಲ್ಲಿಗೆ 
ಪೋಪೆವೆಂದು ಮೆಳ್ಪಡಿನಸಿಪತ್ರನಂದನಮನೊಯ್ಯನೆ ಸಾರ್ವದುಮಲ್ಲಿ 
ಮೈಯೊಳರ್ದಿಡುವುವು ಪತ್ರ ಪುಷ್ಪ ಫಲಸಂಕುಳದಂದದ ಶಸ್ತ್ರಕೋಟಗಳ್‌ 
(ಆದಿಪು. ೫-೮೮). [[ಅರ್ದು (೮ ಅಟ್ಟು) * ಇಡು] 

ಅರ್ದಿಸು,, ಅದ್ದಿಸ್ಕು (ಕ್ರಿ). ಮುಳುಗಿಸು : ಪುಸಿ ಕೊಲೆ ಕಳವು ಸರಸ್ತ್ರೀ 
ವೃಸನಂ ಬಹುವಿಧಪರಿಗ್ರಹಂ ನರರಂ ಬಂಧಿಸಲೀ ಭವಾಬ್ಧಿಯೊಳಗರ್ಗಿಸ 
ಲಾರ್ಕುಂ ದ್ಯೂತ ಮದ್ಯಮಾಂಸವ್ಯಸನಂ (ಅಜಿಪು. ೨-೬೭). ಅದ್ದಿಸ್ಕು : 
ನೀರ ಬಟ್ಟಲ ತರಿಸಿ ಕೆಯ್ಗಳನ್ನದರೊಳದ್ದಿಸಿ ತೊಳೆದು (ಗೊಲ್ಗೊಥಾ. 
೨೨೩). [ಅರ್ದು (ಆ ಅಲ್ಲು) + -ಇಸ್ಕು] 

ಅರ್ದಿಸ್ಕು, ಅದ್ದಿಸ್ಕು (ಕ್ರಿ). ೧. ಮರ್ದಿಸು; ಹಿಂಸಿಸು; ನೋಯಿಸು: 
ದೇವವೃಂದವನದ್ದಿಸುವೆನೆನೆ ಶಂಭು ದಾನವನುದ್ದುರುಟಿನೆಂದಟದು 
ನಿಂದಾ ದೈತ್ಯಗಿದಿರಾಗಿ ಅದ್ದರಕ್ಷೆಯೊಳನನನಾಕ್ಷಣಕದ್ದಿದನು ಭಯರಸದಿ 
(ಸಂಭಪ. ೬-೩೨). ೨. ಸೋಲಿಸು ; ಅಡಗಿಸು : ತನ್ನನರ್ಚಿಸಿರ್ಪಾತನ 
ನೊಯ್ಯಲೆಯ್ದಿದ ಕೃತಾಂತನನರ್ದಿಸಿದಂ ಮಹೇಶ್ವರಂ (ರಾಜಶೇ.೩-೯೩); 
ಅರ್ದಿಸಿ ಕಾಯಗುಣಂಗಳಂ ಮನಂ ಮಿಸುಕದ ಮಾಜಕ್ಕಿಯಿಂ ತಡೆದು 
ಭಕ್ತಿಯೊಳಾಂ ಪಿಡಿನೆಂ ಮೃಡಾಂಘ್ರಿಯಂ (ಶಬಶಂ. ೨-೯೦). 
ಅದ್ದಿಸ್ಕು: ೧, ೨ : ಶಿವನು ತನ್ನಿಂದ |ಬಿದ್ದರೆಂದತೃಧಿಕ ದೇವರನದ್ದಿಸಿದೆ 
ನಾನೆಂದ ಕಾರಣ ರುದ್ರನನು ಶಾಪಿಸಿದ ವಾಣೀಪತಿಯು (ಕುವ್ಯಾಆ. 
ಓರಿಇ. ೩೩-೩೫, ೩೬). [ಅರ್ದನ್ಯ + -ಇಸ್ಯು) 


ಅರ್ಮು "ಅಟ್ಟು? ಕೋ. 


ಅರ್ಧ 


ಅರ್ಧ (ನಾ). ೧. ಎರಡು ಸಮಪಾಲುಗಳಲ್ಲಿ ಒಂದು: ಅರೆ ವಸ್ತುವಿ| | 
|] 


ನರ್ಧವನುಸಿರುತ್ತಿರೆ ತಗಳ್ಳುವುದು ಸಂಹಿ ಯುಂ (ಶಮದ. ೬೪). 
೨. ಒಂದು ಅಂಶ; ಸ್ವಲ್ಪಭಾಗ. 
ಅರ್ಧಂಬರ್ಧ, ಅರ್ಧಮರ್ಧ - ಪೂರ್ತಿಯಾಗದ ; ಸ್ವಲ್ಪ ಭಾಗ 
ಮಾತ್ರ; ಅಪೂರ್ಣ: ಹೆದರಿಕೊಂಡೇ ಅರ್ಧಂಬರ್ಧ ಮಾತುಗಳಲ್ಲಿ 
- ಹೇಳಿದಾಗ ಅವರು ರೌದ್ರಾವೇಶವನ್ನೇ ತಾಳಿದರು (ಮುಂಗಾಮು. 
ಅರ್ಧಂಬರ್ಧ ಓದಿಕೊಂಡಿದ್ದ ರತ್ನ್ನಳೂ ಗಂಡಾಂತರದಲ್ಲಿ 
ಮಕೆತುಬಿಟ್ಟಿದ್ದಳು (ಅವತಂ. ೨೧೧) ; ಬಂದೆ 


೪೮) ; 
ಸಂಪೂರ್ಣವಾಗಿ ಅದನ್ನು 
ಪ್ಪನು ಎಲ್ಲಿಯೋ ಕೇಳಿದ ಅರ್ಧಮರ್ಧ ಹಳೆಲಾವಣಿಪದ ಒಂದನ್ನು 
ಹಾಡುತ್ತಾ ಕುಣಿಯುತ್ತಾ ಪ್ರಪೇಶಿಸುವನು (ಅಮಗಾಂ. ೨೩). ([ಸಂ.] 
ಅರ್ಧಕಪೋಳಿತ (ನಾ). [ಗಜ] ಆನೆಯ ಮದದ ಏಳು ಅವಸ್ಥೆ 
ಗಳಲ್ಲಿ ಮೂರನೆಯದು: ಆ ಪಟ್ಟಣದ ನರಸಿಂಗಮೊನೆಯರ ಪಟ್ಟ 
ದಾನೆ ಸಂಚಿತ ತಿಲಕಿತ ಅರ್ಧ (ಪಾಠಾಂ. ಅರ್ದ, ಅರ್ವ] ಕಪೋಳಿತ 
ಅತಿವರ್ತಿತ ಅಧೋನಿಬಂಧಿನಿ ಕೊ ದ್ರೀಧಿನಿ ಗಂಧಚಾರಿಣಿಯೆಂಬ ಸಪ್ತಾ 
ವಸ್ಥೆಯ ಮದದಿಂ ad (ನಂಬಿರ, ೨-೨೧). 
(ಸಂ. ಅರ್ಧಕಪೋಲಿತ] 
ಅರ್ಧಳಕೆಪ್ಪಟೆ (ನಾ). ಅರ್ಧವಸ್ತ್ರ ; ಸ್ವಲ್ಪ ಬಟ್ಟಿ. 
ಅರ್ಥಕಪ್ಪ ಟಿ ತೀರ್ಥಳರ - ಅರ್ಧಶರೀರ ಮಾತ್ರ ಮುಚ್ಚು ವಂತೆ 
ಬಟ್ಟಿ ಯನ್ನು ಟ್ಟಿ ಗುರು; ಅಡ್ಡ [ಹೊದಿಕೆಯನ್ನು 'ಹೊಜಿದ ಸಖ 
ಫಿ ಳೆಂಬಳಿಯಂ ಪೊದೆದಿನ್ನು ಡಿಸಿರ್ದ ಸೀಕೆಯನುಟ್ಟು . ಬರ್ಪು 
ದುಳಿದಂತೆ ಬರ್ಪುಷೆನರ್ಥಕಮಕ್ಕು ಡಿಯ ಪ್ರಕಾರದಿಂ 
ಳೆಲವು ದಿನಂ ಪೋಗಲವರ್ಗರ್ಥಕಸ್ಪ ಟಿತೀರ್ಥಕರರೆಂಬ ತಕ್‌ 
(ಪುಣ್ಯಾಸ್ರ. ೯-೧೮ ವ). "ಅರ್ಥಗಪ್ಪ ಡ? ಪರಾ. (ಅರ್ಥ + ಕಪ್ಪಟಿ] 
ಅರ್ಧಗಪ್ಪ ಡ (ನಾ). - ಅರ್ಥ್ಧಕಪ್ಪ "3: ಕೈಯನೆಬಲಿಕ್ಕಿಯರ್ಧಗಪ್ಪಡ 
ಮನೆಡದ ಮುಯ್ಬಿನ ಮೇಗಿಕ್ಕಿ (ವಡ್ಡಾರಾ. ೯೨-೧೭) ; ಇಂತರ್ಧಗಪ್ಪ ಡದ 
ತೀರ್ಥಪಾಕಂಪರ್ಯ ದಿಂದಂ (4 ರಾ. ೯೩-೪). [ಅರ್ಧ ಕಪ್ಪಡ] 
ಅರ್ಧಗುಚ್ಛೆ (ನಾ). “ಇಪ್ಪತ್ತು ನಾಲ್ಕು ಎಳೆಗಳುಳ್ಳ ಹಾರ ? (ಆದಿಪು. 
ಕೋಶ); ಸರಣ pe ದೇವಚ್ಛ ೦ದಂ Ma ಆಯ್ತೆತ್ತು 
" ಸರದ ಮುತ್ತು ಮಾಣವಕೆ ಎಂಬುದು. i ಗುಚ್ಛ ಶಿ, ಅರ್ಧಗುಚ್ಛ 8, 
ಗೋಪುಚ್ಛಃ -ಎಂಬಿವು ಕ್ರಮದಿಂದಂ ಕುಂದುತ್ತಾ. ಬರಲಪ್ಪು ಸ ೫ 
(dae. ೯೨-೪೦೮); ತುಡಕ್ಕೆ ಯೋಗ್ಯ ಮಪ್ಪ ಸಾಸಿರದೆಂಟು “ತೋರ | 
ಮುತ್ತಿನ ಸರದಿಂ ಪ್ರಚ್ಛೆಂದಂ * ಹೊದಲಾಗೆ ವಿಜಯಚ್ಛ ಂದಾರ್ಥಹಾರ 
ದೇವಚ್ಛಂದಾರ್ಧಹಾರ ರಶ್ಮಿಕಳಾಪಗುಚ್ಛ ನಕ್ಷತ್ರಮಾಲಾರ್ಧಗುಚ್ಛ 
ಮಾಣವಕಾರ್ಧಮಾಣವಕಂಗಳೆಂಬ ಪನ್ನೊಂದು ನಾನಾರತ್ನ್ನದ ಸುವರ್ಣ 
ಪದಕ ಪವಿರಚನಾದಿಭೇದದಿಂ (ಆದಿಪು. ಆ-೫೪ ವ). [ಅರ್ಧ ಗುಚ್ಛ] 
ಅರ್ಧಗೋಲ, ಅರ್ಧಗೋಳ (ನಾ). ೧. ಗೋಳದಲ್ಲಿ ಅರ್ಧಭಾಗ. 
೨. ಭೂಮಿಯ ಅರ್ಧಭಾಗ. ಅರ್ಧಗೋಳೆ : ೧. ಗೋಳದ ಒಂದು 
ಭಾಗದ ನಶ್ಷೆಯೆತ್ತುವುದಕ್ಕೆ ಅದರಲ್ಲಿಯೂ ಅರ್ಥಗೋಳ ನಕ್ಷೆಯೆತ್ತಲು 
ಮಾತ್ರ ಇದು ಉಪಯೋಗವಾಗುತ್ತದೆ (ಭೂವಿವ. ೩೧). 
[ಅರ್ಧ + ಗೋಲ] 
ಅರ್ಧಗೋಳೆ "ಅರ್ಧಗೋಲ? ನೋ. 
ಅರ್ಧಚಂದ್ರ (ನಾ). ೧. ಅರ್ಧಭಾಗ ಮಾತ್ರ ಕಾಣುವ ಚಂದ್ರ. 
೨. ಅರ್ಧಚಂದ್ರನ ಆಕಾರದ ಬಾಣ; ಕವಲಂಬು: ೬ ಅರ್ಧಚಂದ್ರ 
ಮೆಂಬುದು ಹೆಜಕಿಯಂಬು ” (ಹಲಾಯು. ೭೭-೩೧೫) ; “ಅರ್ಧಚಂದ್ರ 
ಮೆನೆ ಕನಲಂಬು ” (ಮಂಗರಾ. ೮೭-೩೫) ; ದಡಿಗ ಬಿಲುಜೇವಡೆದು 
ಬಾಣವ ತೊಡಚಿ ಸುರಿದನು ಗಂಧಮಾದನ ಪಡೆಗೆ ರವಿಸುತನೆಡೆಗೆ 


೪೦೭ 


20 


45 


ಅರ್ಥನಾಶ್ಕಿ 


ಮೋಹಿದನರ್ಧಚಂದ್ರಗಳ (ಕಾಶಿರಾ. ೧೯-೧೪). ೩. ನೃತ್ಯದಲ್ಲಿ ಒಂದು 
ಅಭಿನಯ ಮುದ್ರೆ : ಪತಾಕ, ಅರ್ಧಚಂದ್ರ. ತ್ರಿಪತಾಕ, ಪದ್ಮಕೋಶ, 
ಆಲಪದ್ಮ , ಹರನ. - ಮೊದಲಾದ ಸ ಹಸ್ತಮುದ್ರೆಗಳಿವೆ 
ಜಾ 11, ಘಂ! ೪. ಹೆಬ್ಬೆರಳು ತೋರ್ಬೆರಳುಗಳ ನಡುವಣ 
ಪ್ರದೇಶದಿಂದ ಕೊರಳನ್ನು ಹಿಡಿದು ತಳ್ಳು ವುದು: ನೂಂಕಿದನೆಂಬೊಂ 
ದರ್ಥದೊಳ್‌ ಅರ್ಧಚಂದ್ರ. ನನಿತ್ತನೆಂದು ID. 
( ಶಮದ.೧೦೬ ವೃತ್ತಿ); ರಾಜಮಂಡಲವಾದರೂ ನಿಶ್ಚಿತ ನ್ಯಾಯಬುದ್ಧಿ ಇಟ್ಟು 
ನಡೆಯದೆ ನಿಯಾಸನಿಗೆ ಅರ್ಧಡಂದ್ರವಿತ್ತಿತು (ನೂರಜ.೭). ೫.[ಜ್ಯೋತಿ] 
ಒಂದು ಯೋಗದ ಹೆಸರು. "ಅರ್ಧಚಂದ್ರಯೋಗ' ಪರಾ 
ಅರ್ಧಚಂದ್ರಪ್ರಯೋಗಮಾಡು - ಕುತ್ತಿಗೆ ಹಿಡಿದು ಹೊರಗೆ 

ನೂಕು. [ಅರ್ಧ + ಚಂದ್ರ) 

ಅರ್ಧಚಂದ್ರಕ (ನಾ). [ಕಾಮಶಾ] ಅರ್ಧಚಂದ್ರಾಕೃತಿಯ 
ಉಗುರಿನ ಗಾಯ :  ಪಂಚನಖಯೋಗ, ದ್ವಂದ್ವಯೋಗ, ಅರ್ಧ 
ಚಂದ್ರಕ, ಮಂಡಲ... ಎಂಬ ಸಪ್ತವಿಧ ನಖೋಪಕ್ಷತ (ವಿವೇಕ. ೨೩೦). 

[ಅರ್ಧ + ಚಂದ್ರಕ] 

ಅರ್ಧಚಂದ್ರಪ್ರಸವ (ನಾ). ಅರ್ಥಚಂದ್ರಯೋಗದಲ್ಲಿ ಹುಟ್ಟಿದ 
ವನು: ಅರ್ಥಚಂದ್ರಪ್ರಸವ ನರಂ ಸುಭಗನೆನಿಸುಗುಂ ಬುಧಮಿತ್ರಾ 
(ಜಾತತಿ. ೧೩-೧೯). [ಅರ್ಧಚಂದ್ರ * ಪ್ರಸವ] 

ಅರ್ಧಚಂದ್ರಯೋಗ (ನಾ). [ಜ್ಯೋತಿ] “ಲಗ್ನಕ್ಕೆ ಎರಡನೆಯ 
ಸ್ಥಾನ (ಫಣಪರ) ದಿಂದ ಏಳುಸ್ಥಾನಗಳಲ್ಲಾಗಲೀ ಮೂರನೆಯ 
ಸ್ಥಾನ (ಆಪೋಕ್ಲೀಬ) ದಿಂದ ಏಳುಸ್ಥಾನಗಳಲ್ಲಾಗಲೀ ಏಳು 
ಗ್ರಹಗಳೂ ಇದ್ದರೆ ಅರ್ಧಚಂದ್ರಯೋಗ?” (ಜಾತತಿ. ೧೩-೧೦ 
ಅಡಿಟ) ; ಉದಯದ ಪಣಫರದಿಂದಸ್ತದೆಡೆವರಂ ನಿಂದೊಡಂ ವಿಲಗ್ನ್ನಾ 
ಪೋಕ್ಲೀಬದಿನಸ್ತದೆಡೆವರಂ ನೆಲಸಿದೊಡಂ ಗ್ರೆಹಮೇಟುಮರ್ಥಚಂದ್ರಂ 
ಯೋಗಂ (ಜಾತತಿ. ೧೩-೧೦). [ಅರ್ಧಚಂದ್ರ * ಯೋಗ) 

ಅರ್ಧಚಂದ್ರಾಚೂಡ (ನಾ). ಅರ್ಧಚಂದ್ರನನ್ನು ಮುಡಿಯಲ್ಲಿ 
ಧರಿಸಿದವನು; ಶಿವ: ನೋಡಲಾಗದು ಜೂಜನಾಡುವೆ ಗಾಡಿಗನನೆಂ 
ದರ್ಧಚಂದ್ರಾಚೂಡನೊಲ್ಲದೆ ಬಿಟ್ಟನೇ ವೃಸನಾರ್ಥದಿಂ ಜೂಜನಾಡಿ 
ಧರ್ಮಜಮುಖ್ಯರಳಿದರು (ಬಸಪು. ೪೪-೬೪). [ಸಂ. ಅರ್ಧಚಂದ್ರಚೂಡ] 

ಅರ್ಧಚಕ್ರನರ್ತಿ (ನಾ). [ಜೈನ] ಮೂರು ಖಂಡಗಳಿಗೆ ಅಧಿಪತಿ 
ಯಾದ ಸಮ್ರಾಟ : ನಿಖಳ ಖೇಚರ ಲಲಾಮಾಯಮಾನಂ ತ್ರಿ ಖಂಡಾಧಿ 
ಪಂ ಅರ್ಧಚಕ್ರವರ್ತಿಯಪ್ಪ ಹಯಗ್ರೀವಂ (ಶಾಂತಿಪು. ೫-೨೬ ವ); ಅರ್ಧ 
ಚಕ್ರವರ್ತಿಗಳ್‌ ಮಾಲ ಚತುರ್ಮುಖವೆಂಬ ಪೂಜೆಯುಂ (ಸುಕುಮಾ. 
೬-೨೫ ವ). (ಸೆಂ. ಅರ್ಧಚಕ್ರವರ್ತಿನ್‌] 

ಅರ್ಧನಾರಿ; (ನಾ). ಒಂದು ಅರ್ಧಭಾಗ ಕಪ್ಪು ಬಣ್ಣ, ಇನ್ನೊಂದು 
ಅರ್ಧಭಾಗ ಕೆಂಪು ಬಣ್ಣದಿಂದ ಕೂಡಿರುವುದು : ಗಣಿಯಿಸುವ 
ತಮಂ ಮೂಡಲ್‌ ಪೊಟಕಿಗಟ್ಟುವ ಸಂಜೆಗೆಂಪು ಪಡುವಲ್‌ ಕೈಕೊಂಡೆಟಲೆ 
ಧರೆಗರ್ಧ ನಾರಿಯ ತಟ್‌ವಿಡಿದಂತಾಯ್ತು ಗಗನಮಂಡಲಮಿನಿಸುಂ 
(ಅನಂಪು. ೭-೭೨). [ಅರ್ಥ ನಾರಿ?) 

ಅರ್ಥನಾರ್ಕಿ (ನಾ). ಪಾರ್ಶ್ವವಾಯು; ಲಕ್ವ : ತನ್ನ ಬಲಮನಿತು 
ಮರ್ಧನಾರಿಯ ಬಲದಂತಿರಡಂಗಿಯುಂ ವೃ ದನ ಬಲದಂತಿರೇಜಿದು 
ಪೋಗಿಯುಂ (ಅನಂಪು. ೧೪-೭ ವ). [ಆ ಸಂ. ಅರ್ಧನಾಡೀ?] 

ಅರ್ಥನಾರ್ಕಿ (ನಾ). ದೇಹದ ಅರ್ಧಭಾಗ ಹೆಣ್ಣು ಸ್ಸ ರೂಪಾಗಿರುವುದು: 
ರೂಪರ್ಧನಾರಿಯಾಯ್ತು, ವಿರೂಪಾಕ್ಷೆಂಗೆ (ಕಾವ್ಯಾನ. ೭೨೪); ಕರದಲ್ಲಿ 
ಕಪಾಲವ ಪಿಡಿದವನ ಅರ್ಧನಾರಿಯಾದವನ ಬಾಣನ ಬಾಗಿಲ ಕಾಯ್ದುವನ 
(ಬಸವ. ೫೦೩). [ಅರ್ಧ * ನಾರಿ) 


ಅರ್ಧನಾರೀಶ್ವರ 


ಅರ್ಧನಾರೀಶ್ವರ (ನಾ). ಶರೀರದ ಎಡಭಾಗ ಹೆಣ್ಣಿನ ಆಕಾರ| 


ಕೂ, ಬಲಭಾಗ ಗಂಡಿನ ಆಕಾರವಾಗಿ ಯೂ ಇರುವ 
ಈಶ್ವರ. [ಅರ್ಧನಾರ್ಕಿ + ಈಶ್ವರ] 

ಅರ್ಥಪ್ರ ಸ್ತಾರೆ (ನಾ). [ಛಂದ] ಒಂದು ಪ ಪದ್ಯದ ಪೂರ್ವಾರ್ಧ 

ಕ್ಯಾಗಲಿ ಉತ ತ್ರರಾರ್ಥಕ್ಕಾಗಲಿ ಹಾಕುವ ಪ್ರಸ್ತಾರ: ಮುರಜಂ ಅರ್ಧ 
ಪ್ರಸ್ತಾರದಿಂ ಗೋಮೂತ್ರಿಕೆಯಕ್ಕು a (ಬ ವ. ೫೭೭). 

[ಅರ್ಧ + ಪ್ರಸ್ತಾರ] 

ಅರ್ಧಭ್ರಮಣ (ನಾ). [ಕಾವ್ಯಮಾ] ಒಂದು ಬಗೆಯ ಶಬ್ದಚಿತ್ರದ 
ಕವಿತ್ವ: ಉದಾ ಶ್ರೀರಾಮಾಧಾಮ ನಾಮಂ ತಾರಾರಾರಾರಾಸಮಾ 
ಸಮಂ ಮಾರಾರಿ ನಿನ್ನೊಳ" ಸಮಾನಾಧಾರಾ ನಿನ್ನೂತನೊಳ್‌ ಸಮಂ 
(ಕಾವ್ಯಾವ. ೫೮೦). [ಅರ್ಧ + ಭ್ರಮಣ] 

ಅರ್ಧಮಂಡಳಿಕೆ (ನಾ). ಅರ್ಧಮಂಡಲಕ್ಕೆ ಒಡೆಯ; ಚಿಕ್ಕ 
ಸಾಮಂತರಾಜ : ಅರ್ಥಮಂಡಳಿಕರ್‌ ಮಾಟ್ಬ ಸರ್ವತೋಭದ್ರಮೆಂಬ 
ಪೆಸರಂ.., ಬಗೆದು (ಆದಿಪು. ೧೫-೧೩ ವ). [ಅರ್ಧ + ಮಂಡಳಿಕ] 

ಅರ್ಥಮಾಗಧಿ (ನಾ). ಪ್ರಾಕೃತಭಾಷಾವರ್ಗಕ್ಕೆ ಸೇರಿದ ಒಂದು 
ಭಾಷೆ; ಜೈನಾಗಮಗಳ ಭಾಷೆ. [ಸೆಂ. ಅರ್ಧಮಾಗಧೀ) 

ಅರ್ಧಮಾಣವಕೆ (ನಾ). ಹನ್ನೆರಡು ಎಳೆಗಳುಳ್ಳ ಮುತ್ತಿನ ಹಾರ: 
ಮಾಣವೆಕಾರ್ಧಮಾಣವಕಂಗಳೆಂಬ ಪನ್ನೊಂದು ನಾನಾರತ,ದ ಸುವರ್ಣ 
ಪದಕನಿರಚನಾದಿ ಭೀದದಿಂ (ಆದಿಪು. ೮-೫೪ ವ). [ಅರ್ಧ + ಮಾಣವಕ] 

ಅರ್ಧಮಾನ್ಯ (ನಾ). ಕಂದಾಯದಲ್ಲಿ ಅರ್ಥ ರಿಯಾಯಿತಿಯನ್ನು 
ಪಡೆದಿರುವ ಭೂಮಿ. (ಕೈಸ್‌ಗೆ. ೫೪೨). [ಅರ್ಧ ಮಾನ್ಯ] 

ಅರ್ಧಮಾನ್ಯದಾರ (ನಾ).. ಅರ್ಧಮಾನ್ಯವಾಗಿ ಭೂಮಿಯನ್ನು 
ಪಡೆದಿರುವವನು (ಕೈಸ್‌ಗೆ. ೫೪೨). [ಅರ್ಧಮಾನ್ಶ + -ದಾರ್ಯ] 

ಅರ್ಧಮೈ (ನಾ). - ಅರ್ಧಾಂಗ: ನಿಸ್ಸಾರವಾದ ಸಂಸಾರದೊಳಂಗನೆ 
ಯೊರ್ವಳೆ ಸಾರವೆಂದರಿತು ತನ್ನರ್ಧಮೈಯೊಳು ತಾನಾಗಿ ಗಿರಿಶನೆ ಗಿರಿಜೆಯ 
ನಾಂತಿಹನೋತು (ಇಂಚಾಪ. ೧೭೫-೬೧). [ಆರ್ಧ + ಮೈ (ಆ ಮೆಯ್‌)] 

ಅರ್ಧರಥ (ನಾ). ೧. ಒಮ್ಮೆ ಥೈರ್ಯದಿಂದಲೂ, ಮತ್ತೊಮ್ಮೆ 
ಅಧೈರ್ಯದಿಂದಲೂ, ಹಲವು ವೇಳೆ ಎಚ್ಚರತಸ್ಪಿಯೂ ಯುದ್ಧ 
ಮಾಡುವ ರಥಿಕ. ೨. ತನ್ನೊಡನೆ ಇನ್ನೊಬ್ಬರನ್ನು ಸಹಾಯಕ್ಕೆ 
ಕರೆದುಕೊಂಡು ರಥದಲ್ಲಿ ನಿಂತು ಯುದ್ಧ ಮಾಡಬಲ್ಲ ರಥಿಕ : 
ರಥಿಗಳನಗ್ರಸ್ಥಿತ ಸಾರಥಿಗಳನಿಸೆ ಸೀರಪಾಣಿ ಸಲೆ ರಥದ ಮನೋರಥ 
ದೊಡನೆ ಮಡಿದರಂದತಿರಥ ಸಮರೆಥರಾ ಮಹಾರಥಾರ್ಧರಥರ್ಕೆಳ್‌ 
(ಕಾಂತಿಪು. ೪-೧೨) ; ಕೃತ ಶಸ್ತ್ರವಿದ್ಯರಪ್ರತಿಹತ ಭುಜಬಲರುಭಯಬಲದೆ 
ರಥಿಗಳ್‌ ಗತಜೀವಿತರಾದರ್‌ ಸಂಗ್ರಾಮದೊಳತಿರಥ ಸಮರಥ ಮಹಾ 
ರಥಾರ್ಧರಥರ್ಕಳ್‌ (ಪಂರಾಮಾ. ೧೩-೭೨). (568 + ರಥ] 

ಅರ್ಧರಾತ್ರಿ (ನಾ). ಮಧ್ಯರಾತ್ರಿ ; ನಡುರಾತ್ರಿ : ಅಲ್ಪನಿಗೆ ಐಶ್ವರ್ಯ 
ಬಂದರೆ ಸರ್ಜರಾಟ್ರಯಲ್ಲಿ ಕೊಡೆ ಹಸಿಕೊಂಡಗತೆ (ಗಾಜಿ). 

[ಅರ್ಥ + ರಾತ್ರಿ] 

ಅರ್ಧವಿರಾಮ (ನಾ). ವಿರಾಮ ಚಿಹ್ನೆಗಳಲ್ಲಿ ಒಂದು ಗುರುತು (;): 
ಅಲ್ಪವಿರಾಮ, ಅರ್ಧವಿರಾಮ,  ಪೂರ್ಣವಿರಾಮಗಳನ್ನು ಅರಿತುಕೊಳ್ಳ 
ಬೇಕು (ಮುಂಬಯಿ. ೨-೮). [ಅರ್ಧ + ವಿರಾಮ] 

ಅರ್ಥವಿಸದಿ (ನಾ). (?): ಲಂಜಿಗೇಶ್ವರಂ ದೇವರ್ಕೆ ಪೂನಿಜುವ ಮಾಲ 
(ಲಾ) ಕಾರರ್ಗ್ಗೆ ಅರ್ದ್ವವಿಸದಿ ಇತ್ತೊದಾನ್‌ ಅಲೌವೊನ್‌್‌ ಪಂಚಮಹಾ 
ಪಾತಕನಕುಂ(ಕ್ಕುಂ) (ಇಆ. ೫, ೬೦-೩; 578). [ಆರ್ಧ + ವಿಸದಿ?] 

ಅರ್ಧವಿಸೆರ್ಗ (ನಾ). ಕ, ಖ ಎಂಬ ಅಕ್ಷರಗಳ ಹಿಂದೆ ಉಚ್ಚಾರ 
ವಾಗುವ ವಿಸರ್ಗದ (9) ಎಂಬ ಚಿಹ್ನೆ: ; ಜಿಹ್ಹಾಮೂಲೀಯ ; 


೪೦೮ 


5 


ಅರ್ಧಾಸನ 


ಫ 


|. ಘ್ರ, ಎಂಬ ಅಕ್ಷರಗಳ ಹಿಂದೆ ಬರುವ ಅರ್ಥಸೊನ್ನೆಗಳುಳ್ಳ 
| ಚಿಹ್ನೆ; ಉಪಧ್ಮಾನೀಯ. [ಅರ್ಥ * ವಿಸರ್ಗ] 
ಅಧ ರಸನು (ನಾ). - ಅರ್ಧಸಮವೃತ್ತ: ಸಮಂ ಆರ್ಧಸಮಂ ವಿಷಮ 
| ಮೆಂದು ವೃತ್ತಂ ಮೂಲ ತೆಜನಕ್ಕು. ೦ (ಛಂದೋಂಬು. ೧-೬೭). 
ರ್ಕ * ಸಮ] 
ಅರ್ಧಸಮವ ತ್ತ (ನಾ).[ಛಂದ] “ಒಂದು ಮೂರನೆಯ ಪಾದಗಳೂ 
| ಎರಡು ನಾಲ್ಕನೆಯ ಪಾದಗಳೂ ಸಮನಾಗಿರುವುದು ಅರ್ಧಸಮ 
ವೃತ್ತವು” (ಕೈಪಿಡಿ. ೭೮). [ಅರ್ಧಸಮ -* ವೃತ್ತ] 
ಅರ್ಥಸ್ವರ (ನಾ). ಅರ್ಧಸ್ವರದಂತೆ ಇರುವ ವ್ಯಂಜನ; ಯ, ವ 
ಎಂಬ ಅಕ್ಷರಗಳಲ್ಲಿ ಒಂದು: ಸ್ವರಸಂಧಿಯಲ್ಲಿ ಆಗಮವಾಗುವ ಯ, 
ವ ಎಂಬ ಆಕ್ಷರಗಳು ಉಚ್ಚಾರಣೆಯ ಸೌಕರ್ಯವನ್ನು ಅನುಸರಿಸಿ 
ಬರುವುವು, ವ್ಯಂಜನಗಳಾದರೂ ಇವು ಅರ್ಧಸ್ವರಗಳೆಂದು ಪರಿಗಣಿತ 
ವಾಗಿವೆ (ಕೈಪಿಡಿ. ೮). [ಅರ್ಧ * ಸ್ವರ] 
ಅರ್ಧಹಾರ (ನಾ). “ಅರವತ್ತುನಾಲ್ಬು ಎಳೆಗಳುಳ್ಳ ಮುತ್ತಿನ 
ಹಾರ” (ಆದಿಪು. ಕೋಶ) ; ದೇವಚ್ಛಂದಾರ್ಧಹಾರರಶ್ಮಿಕಲಾಪಗುಚ್ಛ 
ಮಾಣನಕಾರ್ಧಮಾಣವಕಂಗಳಿೆಂಬ ಪನ್ನೊಂದು ನಾನಾರತ್ನಸುವರ್ಣ 
ಪದಕವಿರಚನಾದಿ ಭೇದದಿಂ. .. ಅದ ಹಾರಂಗಳುಮಂ (ಆದಿಪು. 
೮-೫೪ ವ). [ಅರ್ಧ ಹಾರ] 
ಅರ್ಧಾಂಗ (ನಾ). ಅಂಗದಲ್ಲಿ ಅರ್ಧಭಾಗ; ಶರೀರದಲ್ಲಿ ಅರ್ಧ: 
ಸರ್ವಪಿತನರ್ಧಾಂಗದಲ್ಲಿಹ ಸರ್ವಮಾತೆ ಕಡಂಗಿ ಬಂದಳು (ಬಸಪ. 
೫೦-೮). [ಅರ್ಧ -- ಅಂಗೃ] 
ಅರ್ಧಾಂಗವಾಯು (ನಾ). (ಉಕ) ದೇಹದ ಅರ್ಧಭಾಗದ 
ಚಲನೆಯನ್ನು ಉಡುಗಿಸುವ ವಾತರೋಗ ; ಪಾರ್ಶ್ವವಾಯು : 
ಅರ್ಧಾಂಗವಾಯುವಿನಿಂದ ಅವರ ಕಾಲುಗಳೆರಡೂ ಕೆಲಸಕ್ಕೆ ಬಾರದಂ 
ತಾಗಿವೆ (ಜನಜೀ. ೨). [ಆರ್ಧಾಂಗ * ವಾಯು] 
ಅರ್ಧಾಂಗಿ (ನಾ). ಹೆಂಡತಿ: ವಿಷ್ಣುವಿನ ಅರ್ಧಾಂಗಿ ಲಕ್ಷ್ಮಿ (ಬಸವ. 
೮೩೦) ; ವಸುದೇವನರ್ಧಾಂಗಿ ರೋಹಿಣಿದೇವಿ (ಜಗವಿ. ೨-೮೭ ವ). 
[ಸಂ. ಅರ್ಧಾಂಗೀ] 
ಅರ್ಧಾಯ (ನಾ). ೧. ಅರ್ಧಆದಾಯ. ೨. ಅರ್ಧಪಾಲು : ಬಳಿಕ 
ಪಾಂಡವರಿಗರ್ಧಾಯಮಂ ಕೊಡದ ಕಾರಣದಿಯುಭಯತ್ರರಿಂಗೆ ಜಗಳಾ 
ಗಿರ್ದುದು (ತುರಂಗ. ೮೦-೧೮). [ಅರ್ಧ + ಆಯ] 
ಅರ್ಧಾವಲಿಕ (ನಾ). ಅರ್ಧಚಂದ್ರಾಕಾರವಾದ ಒಂದು ಬಗೆಯ 
ಬಾಣ; ಕವಲಂಬು: ಅಂತಶ್ವಸೇನನರ್ಧಾವಲಿಕಮೆಂಬನೋಘಾಸ್ತ್ರ 
ಮಾಗಿ ಕರ್ಣನ ದೊಣೆಯೊಳಿರ್ದಂ (ಪಂಪಭಾ. ೫-೧೦೦ವ). 
(ಸೆಂ. ಅರ್ಧಾವಲೀಕ] 
ಅರ್ಧಾವಶೇಷ (ನಾ). ಅರ್ಧ ಉಳಿದಿರುವುದು: ಯಾಮಿನೀಚರಮ 
ಯಾಮಮರ್ಧಾವಶೇಷಮುಂಟಿನೆ (ಶಾಂತಿಪು. ೮-೧೦೯ವ). 
[ಅರ್ಧ * ಅವಶೇಷ] 
ಅರ್ಧಾವಳೀಕ (ನಾ). - ಅರ್ಧಾವಲಿಕ: ಮುಳಿಸಂ ನೆಅಪಲ್ಕರ್ಧಾ 
ವಳೀಕಶರರೂಪದಿಂದಸುಂಗೊಳೆ ದೊಣೆಯಿಂ ಪೊಳೆದು ಬರೆ (ಪಂಪಭಾ. 
೧೨-೧೯೧). [ಸಂ. ಆರ್ಧಾವಲೀಕ] 
ಅರ್ಧಾಸನ (ನಾ). ೧. (ಒಬ್ಬರು ಕುಳಿತುಕೊಂಡ) ಪೀಠದಲ್ಲಿನ ಅರ್ಧ 
ಭಾಗ: ಇಂದ್ರನೊಳರ್ಧಾಸನಮೇಣಕಿದೊಳ್ಬು ಹರಿಗಂಗಕ್ಕುಂ ಪೆಜಂಗ 
ಕ್ಕುಮೇ (ಪಂಪಭಾ. ಆ-೨೮). ೨. ಒಂದು ಬಗೆಯ ಶಿವಯೋಗಾಸನ : 
ಶುದ್ಧಾಸನ, ಸಿಂಹಾಸನ . .. ಹೈಮಾಸನ, ಅರ್ಧಾಸನಾದಿಯೆಂಭತ್ಸಾ 
ಲ್ಯಾಸನಭೇದಂಗಳ್‌' (ವಿವೇಕ. ೧೫೦). [ಅರ್ಧ + ಆಸನ) 


ಅರ್ಧಾಹಾರ ೪೦೯ 
ಅರ್ಧಾಹಾರ (ನಾ). ೧. ಆಹಾರದಲ್ಲಿ ಅರ್ಧಭಾಗ: ಸುಕುಮಾರಸ್ವಾಮಿ | 
ಅರ್ಧಾಹಾರಮಂ ನುಂಗುಗುಮರ್ಧಾಹಾರಮನುಗುಲ್ಲುಂ (ವಡ್ಡಾರಾ.| 
೨೬-೨೪). ೨, ಅರೆಹೊಟ್ಟಿಗೆ ಆಗುವಷ್ಟು ಊಟ : ಜಠರಾಗ್ನಿ ನಂದ | 
ದಂದದಿನರ್ಧಾಹಾರಮನಾರೋಗಿಸುವಾಚಾರದಿಂ (ಸುಕುಮಾ. ೪-೫). 
[ಅರ್ಧ + ಆಹಾರ] 
ಅರ್ಧಿಸು (ಕ್ರಿ). ಅರ್ಥಕ್ಕೆ ಕತ್ತರಿಸು; ಎರಡು ಸಮಪಾಲಾಗಿ | 
ಮಾಡು; ಅರ್ಧಭಾಗ ಮಾಡು: ಮೊದಲೊಳೆ ಛಂದದೀಯೆಡೆಯೆ | 
ಲೆಕ್ಕದೆ ಕೆಟ್ಟುದು ವೃತ್ತಮೆಂದು ಪೇಟ್ವುದು ಬಗೆವಂದೊಡಾಗಳವಜಂಕಮ 
ನರ್ಧಿಸಿ ಬೆಳ್ಬನಿಟ್ಟುಕೊಳ್ಳುದು (ಛಂದೋಂಬು. ೬-೩). [ಅರ್ಧ -ಇಸ್ಕು] | 
ಅರ್ಧೇಂದು (ನಾ). ಅರ್ಧಚಂದ್ರ: ಅರವಿಂದಾ ಸ್ಕೈಯ ನೊಸಲ |19 
ಸಮಾನಂ. ನಿರುಪಮಮರ್ಥೆೇಂದುಪ್ರತಿಮಾನಂ (ಸುಕುಮಾ. ೫-೫೧). 
[ಅರ್ಧ + ಇಂದ್ಭು] 
ಅರ್ಥೇಂದುಮೌಳಿ (ನಾ). ಅರ್ಧಚಂದ್ರನನ್ನು ತಲೆಯ ಮೇಲೆ 
ಧರಿಸಿದವನು; ಈಶ್ವರ. [ಅರ್ಥೇಂದು * ಮೌಳಿ] 
ಅರ್ಥೋಕ್ತಿ (ನಾ). ಅರೆಮಾತು; ಪೂರ್ಣವಾಗದ ಉಕ್ತಿ: ಆ|15 
ಮೇನಕೆಯ ರೂಪಾತಿಶಯವನ್ನು ನೋಡಿ, (ಎಂದು ಅರ್ಧೋಕ್ತಿಯಲ್ಲಿ 
ಲಜ್ಜೆಯಿಂದ ಸುಮ್ಮನಿರುವಳು) (ಶಾಕುಂತ. ೧೪-೧೩). 
[ಅರ್ಥ + ಉಕ್ತಿ] 
ಅರ್ಥೋರುಕೆ (ನಾ). - ಆಕೆತೊಡೆಚಲ್ಲಣ: “ಅರ್ಧ್ಥೋರುಕಂ 
ಚಂಡಾತಕಂ” (ವಸ್ತುಕೋ. ೭೮-೨೧). [ಸಂ.] 
ಅರ್ನ " ಅರನ? ನೋ. 
ಅರ್ನವ (ನಾ). ಅರ್ಣವ; ಸಮುದ್ರ : ಧರೆ ಮಸಗಿ ಬರುವ ಕಡಲಂತೆ 
ಸೇನಾರ್ನವಂ ನೆರಪುತಿದ್ದವು (ತುರಂಗ. ೮೨-೧೬). (ಸಂ. ಅರ್ಣವ] 
ಅರ್ಪಣ (ನಾ). ೧. ಒಪ್ಪಿಸುವುದು; ಅರ್ಪಿಸುವುದು; ಪ್ರೀತಿ 
ಗೌರವಗಳಿಂದ ಸಲ್ಲಿಸುವುದು: ಗುರುಪದಾಂಗಾರ್ಪಣವೆ ದಾನಂ 
ಪರಿಪರಿಯೊಳಿಂತನವರತಮುಂ ಸರಸಸಮ್ಮದನಾಗಿ (ಬಸಪು. ೩೯-೩೦). 
೨. ಒಳಕ್ಕೆ ಹಾಕುವುದು ; ಹುದುಗಿಸುವುದು. ೩. ಮೇಲೆ ಅಥವಾ | 
ಒಳಗೆ ಅಳವಡಿಸುವುದು. ೪. ಹಿಂತಿರುಗಿ ಕೊಡುವುದು. [ಸಂ.]| 
ಅರ್ಪಣಂಗೈ (ಕ್ರಿ). ಅರ್ಪಿಸು; ಒಪ್ಪಿಸು: ಪ್ರಾಜೇಶ್ವರಂಗಿಷ್ಟ ಮೂರ್ತಿ 
ಗಾದರ್ಶಕ್ಕೆ ಪೇಳ್‌ ಪ್ರಾಣಾರ್ಪಣಂಗೈ ವ ಸೊಗದಿಂ ಮಿಗಿಲ್‌ ಸೊಗಂ|$0 
ತಾನೊಳದೆ? (ಶ್ರೀರಾಮಾ. ೫೪-೧೪). [ಅರ್ಪಣ ಗೈ (ಆ ಕೆಯ್‌,)] 
ಅರ್ಸಣವಿಧಿ (ನಾ). ಒಪ್ಪಿಸುವ ಕ್ರಮ ; ಅರ್ಪಿಸುವ ವಿಧಾನ: ಸಪ್ತ 
ಮಾಧಿಕರಣದಲ್ಲಿ ಸರ್ವಾಂಗಗಳಲ್ಲಿ ಪ್ರತಿಷ್ಠಿತವಾದ ಲಿಂಗಕ್ಕೆ ಅರ್ಪಿಸತಕ್ಕ 
ಅಂಗನೆ ಕ್ರಿಯಾಜ್ಞಾನಾತ್ಮಕವಾದ ಅರ್ಪಣವಿಧಿಯು ನಿರ್ದೇಶಿತವಾಗಿದೆ 
(ಶಿವಾಸೂ. ೧೪-೩೮. ಅಡಿಟ). [ಅರ್ಪಣ + ವಿಧಿ] 
ಅರ್ಪಣೆ (ನಾ). ೬ ಅರ್ಪಣ. (ಸಂ. ಅರ್ಪಣಾ] 
ಅರ್ಪಿತ (ನಾ). ಒಪ್ಪಿಸಿದ್ದು ; ಅರ್ಪಣೆ ಮಾಡಿದ್ದು ; ನಿವೇದಿಸಿದ್ದು; 
ನೈವೇದ್ಯ: ಅರ್ಪಿತ ಅರ್ಪಿತನೆನುತಿಹರೆಲ್ಲರೂ ಅರ್ಪಿತದ ಮುಖವನಜಕಿ 
ಯರು ನೋಡಾ, ಜಂಗಮಕ್ಕೆ ನೀಡಿ ಜಂಗಮಪ್ರಸಾದವ ಕೊಂಡರೆ 
ನಿನಗರ್ಪಿತ ಕಾಣಾ (ಬಸವ. ೭೭೬) ; ಅರ್ಪಿತದ ಭೇದವನು ತಪ್ಪದಲೆ | 40 
ತಿಳಿದಾತ ಸರ್ಪಭೂಷಣನ ಸಮನಹನು (ಸರ್ವಜ್ಞ. ೧೩೧). [ಸಂ. 
ಅರ್ಪಿತಮುಖ (ನಾ). [ವೀಶ್ಸ] ಅರ್ಪಣೆಯ ಸ್ವರೂಪ (?):; 
ಸುತಾಳವೆಂಬ ಶರಣನಂಗದಲ್ಲಿ ಬಿದ್ದು, ಗುರುವಿಂಗೆ ಪ್ರಸಾದವಾದುದು | 
ಶಿಷ್ಯಂಗೆ ಓಗರ, ಲೌಕಿಕನಾಯಕ ನರಕ! ಅರ್ಪಿತಮುಖವನಜಕಿಯದೆ | 
ಅನರ್ಪಿತಮುಖವಾಯಿತ್ತು ಗುಹೇಶ್ವರ (ಅವಚಂ. ೪೦-೧೭೧). 
[ಅರ್ಸಿತ * ಮುಖ) 


ಅ 


| 
5] 


ಅ 
ಅ 
ಅ 
ಅ 
ಅ 
ಅ 
| ಅ 


20 


ಹ 


| 
| 
351 


45 


ಅರ್ಭಟಿ 


ರ್ಪಿಸು (ಕ್ರಿ). ಒಪ್ಪಿಸು; ಅರ್ಪಣೆಮಾಡು ; ಸಲ್ಲಿಸು: ಪದವನರ್ಪಿಸ 
ಬಹುದಲ್ಲದೆ ಪದಾರ್ಥಮನರ್ಪಿಸಬಾರದು. .. ಗುಹೇಶ್ವರ ನಿಮ್ಮ ಶರಣರು 
ಹಿಂದ ನೋಡಿ ಮುಂದನರ್ಪಿಸುವರು (ಅವಚಂ. ೪೦-೧೭೨) ; ವಿಮಲ 
ಶಂಭುಗೆ ಸಹಸ್ರ ಕಮಲಮಂ ನಿಚ್ಚಮವಿಚಲನಿಯಮದಿಂದರ್ಸಿಸುತಿರೆ 
(ಪದ್ಮರಾ.೧೧-೭೬); ಬಲಿಯನು ಹರಿಯೊಳರ್ನಿಸಿ ನಡುವಿರುಳು ಕಲಿಪಾರ್ಥ 
ನರ್ಚಿಸಿದನು ನಿಜಾಯುಧವ (ಕುವ್ಯಾದ್ರೋ. ೯-೩); ಪ್ರೇಮದಿ ನಿಖಿಕೋಪ 
ಚಾರವನರ್ಪಿಸಿ ನೇಮವ ನಿರ್ಣಯಿಸಿದರು (ಮೋಹತ. ೩-೪೭). 
ಅರ್ಶಿಸಿಕೊಳ್ಳು - ಒಪ್ಪಿಸಿಕೊಳ್ಳು ; ಅಂಗೀಕರಿಸು; ಸ್ವೀಕರಿಸು: 
ಈ ಸಕೀಲ ಸಂಬಂಧವಜ್‌ದು ಅರ್ಪಿಸಿಕೊಳ್ಳದೆ ಅನರ್ಪಿತವ ಮುಟ್ಟದೆ 
ರೂಪುರುಚಿಯ ಹಾರದೆ ಸಂಗಸುಖದ ಸೋಂಕು ತನುವ ಸೋಂಕದ 
ಮುನ್ನವೆ (ಆದವ. ೬೪). [ಅರ್ಪಣ + -ಇಸ್ಯು) 
ರ್ಬಿ "ಅರ್ವಿ' ನೋ. 
ರ್ಬಿಸು, "ಅರ್ವಿಸ್ಕು' ನೋ. 
ರ್ಜಿಸ್ಯು "ಅರ್ವಿಸ್ಯು' ನೋ. 
ರ್ಜಿಸ್ಕು "ಅರ್ವಿಸ್ಮು? ನೋ. 
ರ್ಬುತ "ಅದುಭುತ? ನೋ. 
ರ್ಬುದ, "ಅದುಭುತ? ನೋ. 
ರ್ಬುದ (ನಾ). ೧. ಹಾವು. ೨. ದುರ್ಮಾಂಸ ಬೆಳೆದುಕೊಳ್ಳುವ 
ಒಂದು ಬಗೆಯ ವ್ರಣರೋಗ; ಎಡಿಹುಣ್ಣು ; ಕ್ಯಾನ್ಸರ್‌ ರೋಗ: 
ಎದೆ, ಗರ್ಭಕೋಶ, ಮೂತ್ರಕೋಶ, ಜಠರ ಮೊದಲಾದ ಅಂತರಿಂದ್ರಿಯ 
ಗಳ ಅರ್ಬುದ ರೋಗಕ್ಕೆ ರೇಡಿಯೆಂ ಅಮೋಫವಾದ ಔಷಧಿಯಾಗಿದೆ 
(ವಿಜ್ಞಾನಿ. ೧೩೦) ; ಬಾಪು£ವು3 ದೊಡ್ಡದಾಗಿ ಅರ್ಬುದನೆಂಬ ಹೆಸರನ್ನು 
ಸಂಪಾದಿಸಿತು (ಜಾರುದಾ. ೧೨೨) ; “ನನ್ನ ಮೊದಲನೆಯ ರೋಗಿ, ಒಬ್ಬ 
ಬಡಕ್ಕೆ ಕ, ಈ ದಿನ ಅರ್ಬುದರೋಗದಿಂದ ತೀರಿಕೊಂಡ” (ಚಿಕಿತ್ಸ. ೫). 
೩. “ಹಲ್ಲುಬೇನೆ” (ಗಂಗಾಮ. ೧೫). ೪, ಕಣ್ಣಿನ ಒಂದು ರೋಗ 
(ಕಿ). ೫. ಒಂದು ಸಂಖ್ಯೆ ; ಹತ್ತುಕೋಟ : ಅರ್ಬುದಹಸ್ತದೊಳರ್ಚಿಸಿ 
ನಿರ್ಬುದನೇತ್ರದಿಂ ನೋಡಿ ಶಿನ ನಿಮ್ಮಡಿಯಂ ಖರ್ವ ಜಿಹ್ವೆಯೊಳು 
ಕೀರ್ತಿಸಿ ಕೊರ್ಬುವೆನೆಂದೋ ಪ್ರಸನ್ನ ಶಂಕರಲಿಂಗಾ (ಶಂಕಕಂ. ೧೧೬); 
ಸಾರಿಯನಿರಿಸುವ ಮನೆಯ ಕೇಖೆಯೆಸ್ಟುಂಟು ಅಷ್ಟು ಅರ್ಬುದ ದ್ರವ್ಯವ 
ಸೋತನು (ಭೈರಸೂ. ೧೦೧) ; ಸಾವಿರ, ಲಕ್ಷ, ಕೋಟ, ಅರ್ಬುದ ಮೊದೆ 
ಲಾದ ಸಂಖ್ಯ್ಮಾವಾಚಕಗಳು ... ನಾಮವಾಚಕಗಳಂತೆ ನಡೆಯುತ್ತವೆ 


ಶ್ರಿ 
(ಮಧ್ಯಮ. ೬೯). ೬. ಮಾಂಸವನ್ನು ತೆಗೆಯುವ ಸಲಾಕೆ. [ಸಂ.] 


ಅರ್ಬುದಾಂಶ (ನಾ). ಹೆತ್ತು ಕೋಟಿಯಲ್ಲಿ ಒಂದು ಪಾಲು: ಲಲಿತ 


ಮಾದಾ ಪುರಾಣಂ ಪೇಳ್ದುವೆಲ್ಲಮಂ ಪೇಳ್ವೊಡೆನಗಮಶಕ್ಕವು ಗಳಿಲನ 
ದಜಕೊಳಗರ್ಬುದಾಂಶಮಂ ವಿವರಿಪೊಡೆ (ಆರಾಚ. ೨-೧೩). 
[ಅರ್ಬುದ ಅಂಶ] 


ಅರ್ಭಳಕೆ (ನಾ). ೧. ಸಣ್ಣದು; ಚಿಕ್ಕದು: ಅರ್ಭಕವಾದದ್ದು ಎಂದರೆ 


ಅಲ್ಪವಾದದ್ದು (ಬ್ರ ಹ್ಮ ಭಾ. ೨೬೫). ವಿ. ಮೊಲೆಗೂಸು ; ಎಳೆಯ 
ಮಗು: “ಬಾಳ, ಪಾಕಃ, ಅರ್ಭಕಃ,... ಶಾಬಃ, ಡಿಂಭಃ ಈ ೯ 
ಮಗುವು” (ಹಲಾಯು. ೮೩-೩೪೮); ಬಳಿಕೊರ್ವ ದಾದಿ ಶಿಶುವಂ 
ಕೊಂಡು ಪೊಜಮಟ್ಟು.'. . ಸಾಕಿದಳರ್ಭಕನನತಿಪ್ರೇಮದಿಂದೆ (ಜೈ ಮಿಭಾ. 
ಧರಣಿಪತಿ ಪುರುಷಾರ್ಥನಾಲ್ಯನು ಹೊರೆವವೋಲರ್ಭಕರ 
ಸಲಹುತ್ತಿರಲು (ಕೌಶಿರಾ. ೧-೭೮). [ಸಂ.) 


೨೮-೧೬) ; 


ಅರ್ಭಟ (ನಾ). ಒಂದು ಬಗೆಯ ವಾದ್ಯ (?) : ಜಗಳೆ ಜಾಗಟಿಯ 


ರ್ಭಟಿಯ ಚೌಸಸಷ್ಟಿಯು ನಗನಗಿಸುವ ಯೋಗಿಣಿಯೂ (ಜೀವಾ ಪು. 


(7) 


೪-೪೨), 


ಅರ್ಭಣ್ಯ 


ಅರ್ಭಣ್ಯ (ನಾ). - ಅಭ್ಯರ್ಣ (?) : ಇವಕೆ ಮೂಲಸ್ಥಲವೆ ಚಿತ್ತಂ ಭವದ 
ಬೀಜಂಗಳು ವಿಚಾರಿಸಲಿವು ಗುರುಗಳರ್ಭಣ್ಮಮಂ ಕಡುಭಕ್ತಿಯಂ ಸೇರಿ | 
ಸವೆದ ತೆರದಿಂ ಸಂಸ್ಕೃತಿಯ ರೋಗನನು ಯತ್ನ್ನೀಕರಿಸುತಿರಲ್‌ (ವಿನೇಭ. 
೫-೩೩). [ಆ ಸಂ. ಆಭ್ಯರ್ಣ ?) 
ಅರ್ಭಾಟ (ನಾ). (ಉಕ) ೧. ಆರ್ಭಟ. ೨. ಸಡಗರ; ಕೂಗಾಟ: 
` ನಿನ್ನ ಅರ್ಭಾಟ ನೋಡಿ ನಾವು ಗಡ್ಡಕ್ಕೆ ಬೆಂಕಿ ಹಚ್ಚಿ ಕೊಳ್ಳ ಬೇಕಾದೀತು 
(ಅಮಗಾಂ. ೭). ೩, ಅತ್ಯುತ್ತಮ: ಅಡಿಗೆ. ಬಹಳ ಅರ್ಭಾಟಿವಾಗಿದೆ 
(ರೂಢಿ). [ಆ ಆರ್ಭಟ] 
ಅರ್ಭಿಕ್ಕು (ಕ್ರಿ). ಕೇಡುಂಟಾಗು ; ಅಪಾಯ ಸಂಭವಿಸು; ಆಪತ್ತು 
ಒದಗು: ಚಕ್ರೇಶ್ವರಂ ಸಾರಗ್ರಾಹಿ ಸಮಸ್ತ ದೇಶದವರ್ಗಳ್ಗರ್ಭಿ(ರ್ಬಿ) 
ಕ್ಕಿರಲ್‌ ರಕ್ಷಿಪಂ (ಎಇ. x೪೫, ೨೧೪-೧೬; 1162). [7 ಇಕ್ಕ್ಯು) 
ಅರ್ಮ (ನಾ). ಒಂದು ಬಗೆಯ ಕಣ್ಣುರೋಗ. (ಸೆಂ. ಅರ್ಮನ್‌) 
ಅರ್ಮುಕೊಂಡ (ನಾ). ಒಬ್ಬಾತನ ಹೆಸರು: ಸಕಳಭುವನವಿಖ್ಮಾತ 
ಕೀರ್ತಿ ಶ್ರೀಮದರ್ಮ್ಮಕೊಣ್ಣಗೆ ಶ್ರಾನಣಮಾಸ ಶುದ್ಧ ಪಕ್ಷದ ಪಣ್ಣು 
ಮಿಯುಮಾದಿತ್ಯ XXX ದ್ರಮ್ಮ ಸಾಸಿರದ ಮೂನು ಪೊಟಲ ಏಿರ್ಗ್ಗುಡಿ 
(ಕಇಆ. ೧೮-೮೫-೧೭ ; 932). [ಅರ್ಮ? + ಕೊಂಡ?] 
ಅರ್ಮೆಳೆ, ಅಮ್ಮೆಳಿ, ಅಮ್ಮೆಳೆ (ನಾ). ಒಂದು ಊರಿನ ಹೆಸರು: 
ಅರ್ಮ್ಮೆಳೆಯ ಪಳ್ಳಿ ಕುಜ ಪಟ್ಟಿ ಯೊಳೆ (ಮೈ ಆರಿ. ೧೯೩೩, ೩೮-೬; 801) ; 
ಶ್ರೀಮದ್ಧಣ್ಣನಾಯಕ ತಿಕಣ್ಣ ಪ್ರಮುಖ ಲೆಂಕಸಾಸಿರ್ವ್ವರು ಅರ್ಮ್ಮೆಳೆ 
ನೆಲ್ಲಿ ಕುದಿರು ಸೊನ್ನ ಪೊಲಿಲ್ಲುಂಡೆ ಸೂಗುರು ಮೋರಿಂಗೆಜಕಿ ಮೊದಲಾ 
ಗಾಜುಂ ಬಾಡೆಮುಮನಣುಗಜೀವಿತವಾಗಿ (ಸೌಇಇ. 320-1, ೧೦೧-೨೧ ; 
1045). ಅಮ್ಮೆಳಿ: ಅಮ್ಮೆಳಿ ಯ ಪತ್ತಣ್ಣಜುವ ಆಯ್ದು ಭತ್ತ 
ಪಡಿಯಂ (ಎಕ. ೪1. ಚಿಕ್ಕಮ. ೪೨-೧೬; 559). ಅಮ್ಮೆಳೆ: ಜಳಧಿ 
ಪರೀತ ಭೂತಳದೊಳ(ಂ)ಮ್ಮೆಳೆ ರ(೦)ಮ್ಮಮದೆಂತು ನೋರ್ಪಡಂ 
ಧರೆಗೆಸೆದಿರ್ಪೃ(0)ಮ್ಮೆಳೆಯಂ ಧರಣೀಪತಿ ದುರ್ವ್ವಿನೀತಗಂಗೆಂ ಪರ 
ಮಾದರದಿಂದೆ ರಾಜ್ಯಚಿಹ್ನಂಬೆರಸು ಕುಡಲ್ಪಡೆದನೆಸೆಯೆ ಪಶುಪತಿಭಟ್ಟಿಂ 
(ಸೌಇಇ. 1-1, ೧೫೩-೨೪ ; 1083) ; ಉತ್ತರಾಯಣ ಸಂಕ್ರಾನ್ನಿ ವೃತೀ 
ಪಾತದಂದು ಅಮ್ಮೆಳೆಯಲು ಜ್ಞಾನಪ್ರಕಾಶಭಟ್ಟಾರಕ ದೇವರು ಮಾಡಿಸಿದ 
ಶ್ರೀನಾರಸಿಂಹದೇವರಂಗ[ಭೋ]ಗಳ್ಳೆ (ಸೌ ಇಇ. ೫-1, ೨೪೨-೧೬; 
1143). [2] 
ಅರ್ಯ (ನಾ). ೧. ಒಡೆಯ; ಯಜಮಾನ; ಸ್ವಾಮಿ: “ಅರ್ಯಃ, 
ಪರಿನೃಢಃ, ಸ್ವಾಮಾ . .. ಅಧಿಪತಿಃ- ಈ ೧೦ ಒಡೆಯಂ೦ (ಹಲಾಯು. 
೫೭-೧೮೮). ೨. ವೈಶ್ಯ. [ಸಂ.] 
ಅರ್ಯಮು (ನಾ). ೧. ಪಿತೃದೇವತೆಗಳ ಪ್ರಮುಖ. ೨. ಸೂರ್ಯ. 
[ಸಂ. ಅರ್ಯಮನ್‌] 
ಅರ್ಯಾಣಿ (ನಾ). ವೈಶ್ಯಜಾತಿಯ ಹೆಂಗಸು. (ಸಂ. ಆರ್ಯಾಣೀ] 
ಅಕ್ರಿಕೊಠಾರ (ನಾ). - ಅರಿಕುಠಾರ ೨: ಆಕ್ರಿಕೊಠಾರದ ಕೆಜಕಿಯ ಕೆಳ 
ಗಣ ಗದ್ದೆ ಯಿಪತ್ತು ಖಂಡುಗ (ಎಕ. 201೪, ಗುಂಡ್ಲು ಸೇ. ೧೨೮-೮೪ ; 
1810). 

[ಅಕ್ರ (ಆ ಅಣ್ಕಿ) * ಕೊಠಾರ. P ಶಕಟರೇಫಕ್ಕೆ ಪ್ರತಿಯಾಗಿ ರೇಫ 
ದ್ವಿತ್ವವನ್ನೂ ರೇಫಕ್ಕೆ: ಅರ್ಕಾವೊತ್ತನ್ನೂ ಬರೆದಿರುವುದು ಶಾಸನಗಳಲ್ಲೂ 
ಹಸ್ತಪ್ರತಿಗಳಲ್ಲೂ ಕ್ವಚಿತ್ತಾಗಿ ಕಂಡುಬರುತ್ತದೆ] 

ಅಕ್ರಿಯಹಳ್ಳಿ (ನಾ). ಒಂದು ಊರಿನ ಹೆಸರು: ಹೊಂನಗೌಡನ ಹಳ್ಳಿ 
ಆರ್ರೆಯಹಳ್ಳಿ ಕಬ್ಬುನಕೋಟ (ಎಕ. ೪, ಬೇಲೂರು. ೭೪-೧೨೧ ; 1261). 
[ಅಕ್ರೈ (ಆ ಅಆಕ್ಕಿ) + ಹಳ್ಳಿ (ಆ ಪಳ್ಳಿ)] 
ಅರ್ಲು "ಅಣಾಲ್ಕ್‌' ನೋ. 


೪೧೦ 


20 


23 


30 


35 


ಅರ್ಪಿಸ್ಕು 


ಅರ್ಲುಗಷ್ಟ (ನಾ). ಮಣ್ಣನ್ನು ಕಟ್ಟಡಕ್ಕಾಗಿ ಕಲಸುವ ಕೆಲಸ: 
ಅರ್ಲಗಷ್ಟ ಮುಂತಾದ ಮೇಲ್ಲೆಲಸವನ್ನು ಕೂಲಿಕಾರರು ಮಾಡುತ್ತಾರೆ 
(ಮುಂಬಯಿ. ೪-೧೧೮). [ಆರ್ಲು (ಆ ಅಜಿಲ) + ಕಷ್ಟ] 

ಅರ್ವ (ನಾ). ೧. ಹೀನ; ನೀಚ. ೨. ಕುದುರೆ: “ಹರಿ ತುರಂಗಂ 
೬೬ ಅಶ್ವಮರ್ವಂ ವಾಹಮುರುರಥ್ಯಮೆನೆ ಕುದುರೆಯಕ್ಕು ೫ (ಮಂಗರಾ. 
೮೧-೧೨). [ಸೆಂ ಅರ್ವನ್‌] 

ಅರ್ವತಿ (ನಾ). ೧. ಹೆಣ್ಣುಕುದುರೆ. ೨. ಕುಂಟಣಿ, [ಸಂ. ಅರ್ವತೀ] 

ಅರ್ವವದನ (ನಾ). ಕುದುರೆಯ ಮುಖದಂತೆ ಮುಖವುಳ್ಳವನು : 
ಕಿನ್ನರ ಅರ್ವವದನರು ವಿರಚಿಸುವ ಗಂಧರ್ವನಾದರಸಾಮೃತಂ (ಬಸಪು. 
೨೫-೪೭). "ಹಯವದನ? ಪರಾ. [ಅರ್ವ + ವದನ] 

ಅರ್ವಳ (ನಾ). ಹದಿನೆಂಟು ತೊಲದ ತೂಕ (ಕಿಸಂಗ್ಲಾ). [1] 

ಅರ್ನಾಕ್ಕೂಲ (ನಾ). ಈಚೆಯ ದಡ: “ಪಾರಮರ್ವಾಕ್ಕೂಲಮೆಂದ 
ಡಿತ್ತಡಿಯಕ್ಕು? (ಮಂಗರಾ. ೧೨೩-೧೨). [ಸಂ. (ಅರ್ವಾಚ್‌ + ಕೂಲ)] 

ಅರ್ನಾಚಿ (ನಾ). ಇತ್ತೀಚಿನದು; ಹೊಸದು: ಸರ್ವಹಿತವೊಂದುಂಟಿ 
ಅದಕೆ ಪಥ ನಮಗುಂಟಿ? ನಿರ್ವಾಹಸಾಧನಗಳೆತ್ತ ? ಗುರುವೆತ್ತ? ಪೂರ್ವ 
ವನು ನೆಟ್ಟಗಿಪ ನರಕೃತಿಯಿನಾಗದೇನ್‌ ಅರ್ವಾಚಿಯಲಿ ಸೊಟ್ಟು? 
(ಮಂಕುಕ. ೮೫೪). ([ಸಂ. ಅರ್ವಾಚ್‌] 

ಅರ್ವಾಚೀನ (ಗು). ಇತ್ತೀಚಿನ; ಹೊಸದಾದ: ನವೀನರ ವಿದ್ವದಭಿ 
ಪ್ರಾಯದಲ್ಲಿ ಸಂಹಿತೆಗಿಂತಲೂ ಆರಣ್ಯಕವು ಅರ್ವಾಚೀನ ಸಾಹಿತ್ಯವು 
(ಆರ್ಯಧ. ೮). [ಸಂ.] 

ಅರ್ವಾಣ (ನಾ). ಹೀನವಾದ ವಸ್ತು; ನಿಕ ಷ್ಟವಾದ ವಸ್ತು: 
ಆಅರ್ವಾಣಂ, ಆಣಕಂ, ಅಪಶದಂ... ಪಾಪಂ, ರೇಫಸಂ- ಈ ೧೩ 
ಹೊಲ್ಲಹ ವಸ್ತು? (ಹಲಾಯು. ೫೬-೧೮೨). ([ಸಂ.] 

ಅರ್ನಿ, ಅಬ್ಬಿ, ಅರ್ಬಿ (ನಾ). ಬೆಟ್ಟದಿಂದ ಬೀಳುವ ನದಿ; ನೀರಿನ 
ರುರಿ; ಜಲಪಾತ: ಜಿಸೆಗೆತ್ತಂ ಗಜಖಜುತ್ತುಮಿರ್ಪ ಪುಲಿಯಿಂ . 
ಎತ್ತ ಗುರ್ಪಿಸಿ ಪಾಯ್ವರ್ವಿಗಳಿಂ ಮದಾಂಛವ(ನ]ಗಂಧೇಭಂಗಳಿಂ ಕಣ್ಣ 
ಗುರ್ಪಿಸಿಯುಂ ಚಿತ್ತದೊಳಂದು ಕಾಮ್ಯಕವನಂ ಮಾಡಿತ್ತತಿಪ್ರೀತಿಯಂ 
(ಪಂಪಭಾ. ೭-೪೮) ; ಪೇರರ್ಪಿಗಳಿನಸದಳಂ ಕಣ್ಣೆ ಚೆಲ್ವಾಗಿ ನಾನಾಮಣಿ 
ಕೂಟಂ ಚಿತ್ರಕೂಟಿಂ ಸೊಗಯಿಸೆ (ಸಂರಾಮಾ. ೭-೩೧). ಅಬ್ಬಿ : 
ಕುಳಿಗಳೊಳು ಕಲುಗಳೊ[ಳಗ]ಬ್ಬಿಯೊಳು ಚೆಳೆಗೆಯ್ಯ ಸಂದಿಯೊಳು 
(ಸಿದ್ಧರಾ. ೨-೪೮); ಮರದ ಮರೆಯಲಿ ದುಮುಕುವಬ್ಬಿಗಳ ಹಬ್ಬಿ 
ಹರಡಿದ ಕೊಗು ಕೊರಲು (ಹೊಂಗಳು. ೧೬-೨೧) ; ತುಸು ದೂರದಲ್ಲೇ 
ನನಗೊಂದು ಅರೆಬತ್ತಿದ ಅಬ್ಬಿ ಕಂಡಿತು (ಗಂಗಾವ. ೨೪). ಅರ್ಜಿ: 
“ಬೆಟ್ಟದ ಹೊಳೆ, ನಿರ್ಭರ” (ಪ್ರಳಣ್ಣ) ; “ಅರ್ಬಿ ನಿರ್ಕುರ * 
(ಶಮದ. ಸರಿ. ೨) ; “ಅರ್ಬಿಯೆನಲ್ಕೆ ನಿರ್ಯುರದ ನಾಮದೊಳಂ” 
(ಕರ್ಣಾನಿ. ೨೦) ; ಸುರಿವಾ ಬೆಮರರ್ಬಿಯುರ್ಬು ಕೋಮಲತನುಯಸ್ಟಿ 
ಕೆಲ್ಪಲತಿಕಾಂಕುರಂ (ಕಾವ್ಯಸಾ. ೬೧೨ ಶೂದ್ರಕ) ; ಬಿಸುನೆತ್ತ[ರ]ರ್ಬಿಗ 
ಳುರ್ವಿ ಪಾಯೆ (ಪಂಪಭಾ. ೧೦-೯೬ ವ). 

[ಡೇ. ॥ ಶಮಿ. ಅರುವಿ;- ಮಲ. ಅರುವಿ, ಅರಿವಿ; ತುಳು. ಅರ್ಬಿ] 


40| ಅರ್ವಿಸ್ಕು, ಅರ್ಬಿಸ್ಕು (ಕ್ರಿ). ಸುಡು: ಕೇಳ್ದನಲಂ ಪರಸುತ್ತುಮಾ 


45 


ಲಯಕ್ರೀಡೆಯೊಳೀ ಚರಾಚರಮುಮಂ ಸುಡುವಂದಿನ ಮೆಯ್ಸಮಗ್ಗಳಂ 
ಮಾಡಿ ತಗುಳ್ಳು ನೀಳ್ದು ಬಳೆದರ್ಪಿಸೆ ಪರ್ವಿದನಾ ವನಾಂತಮಂ 
: (ಪಂಪಭಾ. ೫-೮೫) ; ಕರ್ನಿನ ಗಾಣದೊಳ್‌ ಮಜುಗುವಾಣದೊಳೆಣ್ಣೆಯ 
ಕುಂಡದೊಳ್‌ ಕನಲ್ಬರ್ನಿಸುವಚ್ಚಗೊಂಡದೊಳಗುರ್ಪಿಸೆ ಸೀಳಿಸಿ 
(ಶಾಂತಿಪು. ೭-೯೫) ; ಪರ್ವಿದ ಬೆಟ್ಟಿ ವೇಸಗೆಯ ಪೆರ್ಪಿಸಲರ್ಪಿಸೆ ಮೆಯ್ಯ 
ನೊಡ್ಡಿ ತಾಂ ನಿರ್ವಹಿಸಲ್ಕಮಾಜದೆ (ಬಾಧಪು. ೪-೮೨) ; ಚರಮಾಂಗ 


ಅರ್ನಿಸ್ಕು 


ರವರರ್ಪಿಸುವ ಕಿಚ್ಛಿಂದಳಿಯರೆಂದನು ಭೂಪತಿಗೆ ಮುನಿಪ (ಸಾಳ್ವಭಾ. 
೨೩-೧೮). ಅರ್ಬಿಸು,: ಹರನುರಿಗಂಣ ಕಾಯ್ಬು ಸಿಡಿಲೆಳ್ತರವರ್ಜ್ಬಿಪ 
ಬಾಡವಾಗ್ನಿ (ಎಇ. 2೪, ೩೫-೧೪ ; 1189). 
(ಅರು (ಆ ಅಟ್ಟು) + -ಇಸ್ಕು] 

ಅರ್ನಿಸ್ಮು, ಅರ್ಬಿಸ್ಕು (ಕ್ರಿ). ವ್ಯಾಪಿಸು; ಅತಿಕ್ರಮಿಸು ; ಅಧಿಕ 
ವಾಗು: ಕಿಸುಸಂಜೆ ಪರ್ವೆಮರ್ವರ್ಪಿಸೆ [ಪಾಠಾಂ. ಪೆರ್ಚಿಮರ್ಪಿಸೆ, 
ಪೆರ್ಚಿನುರ್ಪಿಸೆ] ತಾರಾನಿಕರಮೊಗೆಯೆ (ಪಂರಾಮಾ. ೧-೭೧) ; ಮೆಯ್ಯಂ 
ಜಳೂಕಾವಳಿಗಳು ಪೀರ್ವಲ್ಲಿ ಮರ್ವ್ಯ್ಯ ಅರ್ನಿಸೆ (ಸುಕುಮಾ. ೪-೮ ವ); 
ತಗುಳೆ ತೃಷೆ ನೀರ್ಗೆ ಮಡುವಂ ಪುಗುವರ್ಪಿಸೆ ಪಸಿವು ಪಣ್ಣೆ ಮರನೇಜುವ 
ಚೇಷ್ಟೆಗಳಿಂ ಪ್ರಕಟಸಿದರವರ” ಮಿಗೆ ಮುಂ ಬೆಂಕೊಂಡ ಕರ್ಮವೈರಿಯ 
ಭಯಮಂ (ವರ್ಧಪು. ೧೦-೪೨); ಮಿಸುನಿವೆಟ್ಟಿವೆ ನೀರ್ಮೊಗೆಯಲೆಂ 
ಜೊಸೆದು ನೀಡಿತೊ ಕಡಲಿಗೆರಡರ್ವಿಸುವ ತೋಳ್ಗಳೆನೆನಿಸೆ ಸಾಲಿಟ್ಟುದು 
ದಿವಿಜವೃಂದ (ಸಾಳ್ವಭಾ. ೨೧-೫೮). ಅರ್ಜಿಸ್ಕು : ಇಳೆ ನುಡಿವಂತು 
ಪೆರ್ಬಿಸಿಲೊಳರ್ಬಿಸಿತುರ್ಬಿ ನಿದಾಘಮುರ್ಬಿಯೊಳ್‌ (ಜಗವಿ. ೧೭-೭೬); 
ಅಕ್ಕುಳಿಸಿರ್ದ ಪೊಟ್ಟಿ ಪೊಜಪಾಯ್ಡೆರ್ಜಿಯರ್ಬಿಪ ಪುರ್ಬು (ವರ್ಧಪು. 
೧೫-೩೭) ; ಮದನದವಾಗ್ನಿ ಯಾೌವನವನಾಂತದೊಳರ್ಬಿಸೆ (ದಶಕು. 
೮-೨೭೮). [ಅರ್ವ + -ಇಸ್ಕು] 

ಅರ್ವಿಸ್ಕು, ಅರ್ಬಿಸ್ಕು (ಕ್ರಿ). ೧. ಭಯಪಡಿಸು; ಹೆದರಿಸು; 
ಬೆದರಿಸು: ಕಾದನಾಗಳರ್ಪಿಸೆ ತೆಗೆದೆಚ್ಚ ವೈಷ್ಣವಮನೊಡ್ಡಿಸಿ ವೈಷ್ಣವದಿಂ 
ಮುರಾಂತಕೆಂ (ಸಂಪಭಾ.೧೨-೩೨); ಇಸುವಂಬನಂಬಿನಿಂ ಖಂಡಿಸಿ ಗರುಡ 
ಧ್ವಜನ' ಗಜದ ಮೊಗಚರ್ಮಮನರ್ನಿಸುವಿನಮಿಸೆ (ಶಾಂತಿಪು. ೫-೬೦) ; 
ಅತ್ಯುಗ್ರಸತ್ವಂಗಳಿಂದರ್ಪಿಸುವೀದುರ್ವಾರಕಾಂತಾರಮನಬಲೆಯೆ ನಿಶ್ಶಂಕೆ 
ಯಿಂಬೆಂತು ಫೊಳ್ಳೈ (ಪೆಂರಾಮಾ. ೯-೩೯) ; ಬಾಯೆಂದುಸಿರ್ದೊಯ್ಹಾ 
ಚಾರುದತ್ತನಂ ತಾಪಸನರ್ವಿಸುವ ವನದೊಳಗೆ (ನೀಮಿಪು. ೪-೮೬); 
ಕ್ರೂರೇಕ್ಷಣಮುಂ ದನುಜಾಕಾರಮನೊಡರಿಸೆ ನಿಶಾಟಿರರ್ವಿಸಿ ತೋರ್ಪರ್‌ 
(ಕಾವ್ಯಾವ. ೨೨೦) ; ಆರ್ನಿಸುವಾಕೃತಿ ಪರ್ವುಗೊಂಡು- ಬಿಲ್ಲೊದವಿದ 
ಗರ್ಜಿತಂ ಸುರಿವ ಸಾಯಕವದ್ಭುತವಾಯ್ತು ಸಾಲ್ವನಾ (ಜಗವಿ. ೧೮-೯೦); 
ನೊಸಲಕಣ್ಣೀಶ್ವರನೆ ಕಪಟಿದಿಂದಿಳೆಗಿಳಿದು ಶಿಶುರೂಪಿನಿಂದಿರ್ದನೆಂಬಂತಿರ 
ರ್ವಿಸುವ ಹಸುಳೆಯಂ ಕಂಡು (ಸಾಳ್ವಭಾ. ೧೫-೩೪). ಅರ್ಜಿಸ್ಕು : ೧. 
ಬಿಲ್ಲಂ ಮುಜಕಿಯೆಚ್ಟೊಡಂತನಿಬರುಂ ಬಾಳ್ಗಿಟ್ಲು ಮೇಲ್ವಾಯ್ದೊಡರ್ಬಿಸೆ 
ತಿಣ್ಣಂ ತೆಗೆದರ್ಧಚಂದ್ರಶರದಿಂ ಸೋಖ್‌ ಸೂಲಕೊಳೆಚ್ಚಾಗಳ್‌ (ಪಂಪಭಾ. 
೧೨-೧೪೫) ; ಶಶಾಂಕನೆಂಬ ಸೊಂಕದ ಮೃಗವೈರಿಕೂಡೆ ಪರಿದರ್ಬಿಸಿ 
ಪರ್ಬಿದ ದುಸ್ತಮಸ್ತಮೋನ್ಮದಕರಿಯೂಥಮಂ ಪೆಳಜಕಿ ಪೊ ಟಕೆ 
(ಕಾವ್ಯಾವ. ೯೦೨) ; ಕಂಠೀರವದ ಮಸಕದಿಂದರ್ಬಿಸುತ್ತಾನೆಯಿಂದಾನೆಗೆ 
ಪೊಯ್ವಂ (ಮೈಆರಿ. ೧೯೪೦, ೧-೩೩; 1300). ೨. ಭಯಪಡು ; ಹೆದರು; 


ಬೆದರು: ಮಣ್ಣಲಿಕರ್ಸ್ಸಂಕಿಸೆ ಬೇಡರರ್ಬ್ಬಿಸೆ ಕುಜುಂಬರ್ಬೈಟಕ್ಸಿ 
ತನ್ನೊಂದೆ ತೋಳ್ವಲದಿಂ ಭೂತಳಮಂ ನಿಮಿರ್ಚ್ಚಿ... ಸಂದಂ ಸಿಂಹ 


ಭೂಪಾಳಕೆಂ (ಎಕ, ೫111, ಸೊರಬ, ೧೮೪-೨೦ ; 1033). 
[ಅರ್ವ (ಆ ಅಗುರ್ವು) * -ಇಸ್ಕು) 
ಅರು; "ಅಟ್ಟು? ನೋ. 


ಅರ್ವ, (ನಾ). ಹೆಚ್ಚಿಗೆ; ಅತಿಶಯ. "ಅರ್ನ್ವಿಸು', "ಅರ್ವುವಡೆ 


ಪರಾ. [2] 
ಅರ್ವುವಡೆ (ಕ್ರಿ). ಹೆಚ್ಚಿಗೆಯಾಗು ; ಅತಿಶಯವನ್ನು ಹೊಂದು: 


ಘೋರತರಂ ಮರ್ವು ನಾಡೆ ಪರ್ವಿದುದಾಗಳ್‌ ॥ ಆಂತರ್ವುವಡೆದ ರಾತ್ರಿ 
ಯೊಳು ಮುನಿಯುಮನರ್ಚಿಕೆಯುಮಂ ನೆಗಪಿಕೊಂಡು ಪೋಗಿ(ಪುಣ್ಯಾಸ್ರ. 


೧೧-೧೯೩, ವ). [ಅರ್ಪು * ನಡೆ) 


೪೧೧ ಅರ್ಹದಾಲಯ 


: | ಅರ್ಶಸೆ. (ನಾ). ಮೊಳೆರೋಗವುಳ್ಳವನು ; ಮೂಲವ್ಯಾಧಿಯಿಂದ 
ನರಳುವವನು : “ಅರಿಸೆಯುಳ್ಳವನಂ ಅರ್ಶಸನೆಂಬುದು  (ಹಲಾಯು. 
೯೯-೪೫೨). ([ಸಂ.3 

ಅರ್ಶೊಫ್ನು (ನಾ). ಮೊಳೆರೋಗವನ್ನು ಹೋಗಲಾಡಿಸುವಂಥದು;. 
ಚೂರ್ಣಗೆಡ್ಡೆ ; ಸೂರಣದ ಗೆಡ್ಡೆ. [ಸಂ.] 

ಅರ್ಹ, (ನಾ). ೧. [ಜೈನ] ತೀರ್ಥಂಕರ; ಜೈನಮುನಿ; ಜೈನ 
ಸಂನ್ಯಾಸಿ: ಷಡಯನ ಕುಲದಂತಿರೆ ಕರ್ಪಿಡಿದೊಪ್ಪು ವುದರ್ಹ ನಿನ್ನ 
ಪದಪಂಕರುಹಕ್ಕೊಡನೆಜಗಿದಮರಸಮಿತಿಯ (ಜಿನಾಲೆ. ೩೨) ; ನೀವು 
ಅರ್ಹನನ್ನಲ್ಲದೆ ಬೇರೆ ದೇವರನ್ನು ಕೈಕೊಳ್ಳು ವವರಲ್ಲ (ಕಸಾಚಿ. ೧೦೧). 
೨. [ಬೌದ್ಧ] ಬುದ್ಧ. [ಸಂ. ಅರ್ಹತ್‌] 

ಅರ್ಹ, (ಗು). ೧. ತಕ್ಕುದಾದ; ಯೋಗ್ಯವಾದ; ಉಚಿತವಾದ. 
೨. ಬೆಲೆಬಾಳುವ. (ನಾ). &. ಹಕ್ಕುಳ್ಳವನು. ೪, ಶಕ್ತ; 
ಸಮರ್ಥ. ೫. ಇಂದ್ರ. ೬. ಬೆಲೆ; ಕ್ರಯ. [ಸಂ.] 

ಅರ್ಹಂತ (ನಾ). ೧. [ಬೌದ್ಧ] ಬುದ್ಧ : ಆ ಭಗವಂತನು ನಿಸ್ಸಂಶಯ 
ವಾಗಿಯೂ ಅರ್ಹಂತನಾಗಿರಬೇಕು (ಬುದ್ಧಸ. ೧೫೧). ೨. [ಜೈನ] 
ತೀರ್ಥಂಕರ: ಇಪ್ಪತ್ತುನಾಲ್ಯನೆಯವರೇ ಮಹಾವೀರ ವರ್ಧಮಾನ 
ಜಿನೇಶ್ವರರು. ಇವರೇ ಅರ್ಹಂತರು ಮತ್ತು ಪರಮ ಜಿನಮುನಿಗಳು 
(ಹಿಂದಸಾ. ೭೨). [ಸಂ.] 

| ಅರ್ಹಚ್ಛಾಸನ (ನಾ). [ಜೈನ] ಜಿನನ ಆಜ್ಞೆ; ಅರ್ಹಂತನ ಅಪ್ಪಣೆ: 
ಆ ಸಾಹಸ ಭೂಷಣೆ ನಾಲ್ಸಾಸಿರ್ವರ್‌ ಕುಡದ ಕೂಸುಗಳ್ವೆರಸರ್ಹಚ್ಛಾಸನ 
ಜೆಅವಿಡಿದಘಮಂ ತ್ರಾಸಿಸಲೆಂದಮಳದೀಕ್ಷೆಯಂ ಕೆಯ್ದೊಂಡಳ್‌(೫ೆಂತಿಪು. 
೪-೮೪). ೨. ಜೈನಧರ್ಮ. (ಸಂ. (ಅರ್ಹತ್‌ + ಶಾಸನ)] 

| ಅರ್ಹಣೆ (ನಾ). ಪೂಜೆ ; ಆರಾಧನೆ; ಸತ್ಕಾರ. [ಸಂ. ಅರ್ಹಣಾ] 

| ಅರ್ಹತೆ (ನಾ). - ಅರ್ಹಂತ ೧: “ಬ್ರಾಹ್ಮಣನೆಂಬುದು ಅರ್ಹತನೂ 
ಸಮ್ಮಕ್‌ಸಂಬುದ್ಧನೂ ಆದ ತಥಾಗತನ ಹೆಸರಿನ ಗುರುತು (ಬುದ್ಧಸ. 
೭೩) ; ಮರದಡಿಯಲ್ಲಿದ್ದವರೂ ಅರ್ಹತರಾಗಬಹುದು ; ಪರ್ಣಶಾಲೆ 

| ಯಲ್ಲಿದ್ದ ವರೂ ಅರ್ಹತರಾಗಬಹುದು (ಹತ್ತುಮ.೯೪). [ಸಂ. ಅರ್ಹತ್‌] 
| | ಅರ್ಹತ್ಸದ (ನಾ). ೧. ಅರ್ಹಂತನ ಪದವಿ. ೨. ಅರ್ಹಂತನ ಪಾದ: 
ಅರ್ಹತ್ಪದಮಂ ನೆನೆಯುತ್ತುಮನುಪ್ರೇಕ್ಷೆಯೆ ಮನದೊಳ್‌ ತಣ್ಮಲೆಯೆ 
ಸೇಸೆಗೊಳ್‌ ಖಚರಪತೀ (ಆದಿಪು. ೨-೫೭). [ಸಂ. (ಅರ್ಹತ್‌ + ಪದ್ಮ)] 
ಅರ್ಹತ್ಪರಮೇಶ್ವರ (ನಾ). ತೀರ್ಥಂಕರಸ್ವಾಮಿ; ತೀರ್ಥಂಕರ 
| ಪ್ರಭು: ಅರ್ಹತ್ಪರಮೇಶ್ವರನಂ ನಿರ್ಭರ ಭಕ್ತಿಯಿಂ ಸ್ತುತಿಗೆಯ್ದು 
(ಮಲ್ಲಿಪು. ೧೦-೧೨೮). [ಸಂ. (ಅರ್ಹತ್‌ + ಪರಮೇಶ್ವರ)] 
ಅರ್ಹತ್ರತಿಬಿಂಬ (ನಾ). ತೀರ್ಥಂಕರನ ಮೂರ್ತಿ, ನಿಗ್ರಹೆ: 
ಕನಕಮಯಪ್ರಾತಿಹಾರ್ಯಾಷ್ಟ ಕಾರ್ಹತ್ವತಿಬಿಂಬ ಭ್ರಾಂತಿಯಂ ಮಾಡಿ 
ದನವಯವದಿಂದೀಕ್ಷಣಕ್ಕಾಗಳೆನ್ನಾ (ಚಂದ್ರಪು. ೨-೮೨). 
[ಸಂ. (ಅರ್ಹತ್‌ + ಪ್ರತಿಬಿಂಬ)) 
ಅರ್ಹತ್ರತಿಮೆ (ನಾ).- ಅರ್ಹತ್ಟ್ರತಿಬಿಂಬ: ಚತುರ್ವಿಂಶದರ್ಹತ್ವತಿಮಾ 
ವಿರಾಜಮಾನ . .. ವಂದನಮಾಲೆಗಳೊಳಂ (ಆದಿಪು. ೧೬-೬೭;ವ). 
[ಸಂ. ಅರ್ಹತ್ಛ್ರತಿಮಾ (ಅರ್ಹತ್‌ + ಪ್ರತಿಮಾ)) 
ಅರ್ಹತ್ರ್ರನಚನ (ನಾ). ತೀರ್ಥಂಕರನ ಉಪದೇಶ; ಜಿನನ ಬೋಧೆ: 
ಪರಿಣತಿ ಸುಖಮ ೦ ಭಾವಿಸೆ ಶರೀರಿಗರ್ಹತ್ಸೈ ವಚನಮಲ್ಲದೆ ಪೆಜತಿಲ್ಲ 
(ಚಂದ್ರಪು. ೨-೩೯). [ಸೆಂ. (ಆರ್ಹತ್‌ * ಪ್ರವಚನ)] 
ಅರ್ಹದಾಲಯ (ನಾ). ಜಿನಾಲಯ; ಬಸದಿ: ಅವಜಕಿಡೆಯೊಳ್‌ 
ತಾನೊಂದೊಂದರ್ಹದಾಲಯಂ ಸೊಗಯಿಸುಗುಂ (ಆದಿಪು. ೧೦-೨೪). 
[ಸೆಂ. (ಅರ್ಹತ್‌ + ಆಲಯ)] 


20 


25 


30 


35 


40 


45 


ಅರ್ಹದ್ದೀಸ್ಷೆ 


ಅರ್ಹದ್ದೀಕ್ಷೆ (ನಾ). ಜೈನದೀಕ್ಷೆ: ಅರ್ಹದ್ದೀಕ್ಷೆಗೆ ಪೋಗದೆ ಮೆಯ್ದಂದಂ | 
(ಸಂ. ಆರ್ಹದ್ದೀಕ್ಷಾ (ಅರ್ಹತ್‌ + ದೀಕ್ಷಾ)] 
ಅರ್ಹದ್ಮೇವ (ನಾ). ಪೂಜ್ಯನಾದ ಜಿನ ತೀರ್ಥಂಕರ: ಅರ್ಹ 
[ಪಾಕಾಂ. ರುಹ]ದ್ವೇವನನರ್ಚಿಸಿದ ಪುಪ್ಪಚಯಮೆ ಪವಿತ್ರಂ (ಸಮಪ. 
೧-೧೨೦). [ಸಂ. (ಅರ್ಹತ್‌ + ದೇವ)] 
ಅರ್ಹದ್ದೀಜ (ನಾ). - ಅರ್ಹದ್ದಿಂಬ(?): ಗುರುಪರಮೇಷ್ಮಿ ಚರಣಾನು 
ಸ್ಮರಣಪೂರ್ವಕಮರ್ಹ![ ದ್ಬೀ]ಜಮಂ ಹೃತ್ಪದ್ಮಸದ್ಮದೊಳ್‌ ನಿಶ್ಚಳಮಿರಿಸಿ 
(ಸೌಇಇ. XX, ೫೨೨೩೭ ; 107). P ಈ ಶಬ್ದ ಅರ್ಹದ್ದಿಂಬ 
ಎಂಬುದರ ಅಪಲಿಖಿತವಿರಬಹುದು. (ಸಂ. (ಅರ್ಹತ + ಬೀಜ)] 
ಅರ್ಹದ್ರೂಪ (ನಾ). [ಜೈನ] ಜನನ ರೂಪ: ಮುನ್ನಂ ಭಗ್ನರಾದ | 
ಕಚ್ಛ ಮಹಾಕಚ್ಛಾದಿಗಳರ್ಹದ್ಭ್ಯೂಪಮಂ ಕೈಕೊಂಡರ್‌ (ಆದಿಪು. 
೧೦-೬೪ ವ). [ಸಂ. (ಅರ್ಹತ್‌ + ರೂಪ)] 
ಅರ್ಹನ್ಮತ (ನಾ). [ಚೈನ] ಜೈನಸಿದ್ಧಾಂತ, ಧರ್ಮ: ಉಟಾದ 
ತಪೋನಿಯಮಂ ನಿಷ್ಕಿಂಚನತ್ವಮರ್ಹನ್ಮತದೊಳ್‌ (ಶಾಂತಿಪು. ೬-೫೬). 
[ಸಂ. (ಅರ್ಹತ್‌ + ಮತ)] ` 
ಅರ್ಹನ್ಮಾರ್ಗ (ನಾ). [ಜೈನ] ಜೈನಮಾರ್ಗ; ಜೈನಧರ್ಮ: ಅರ್ಹ 
ನ್ಮಾರ್ಗ ಪ್ರಭಾವನೆಯಂ ಮಾಡಿ ಪಾಪೇಭಕಂಠೀರವನಪ್ಪ ವಜ್ರಾಯುಧಂ 
ಸುಖದಿನರಸುಗೆಯ್ಯು ತ್ತಿರ್ಪುದುಂ (ಶಾಂತಿಪು. ೮-೧೫೨ ವ). 
[ಸಂ. (ಅರ್ಹತ್‌' + ಮಾರ್ಗ)] 
ಅರ್ಹಲ್ಲಕ್ಷ್ಮಿ (ನಾ). [ಜೈ ನ] ಮೋಕ್ಷಲಕ್ಷ್ಮಿ; ತೀರ್ಥಂಕರತ್ವದ 
ವೈಭವ: ಅಭವಂಗೆ ಕಾಲಲಬ್ಬಿಯ ವಿಭವಂ ದೊರೆಕೊಂಡ ಭವದಿನರ್ಹ 
ಲಕ್ಕೀ ಪ್ರಭುತೆವರಂ ಬರೆಯಿಸಿ ಭಕ್ತಿಭಾರಮಂ ಸಫಲಮೆನಿಸಿ ನಿಜರಿಸಿದ 
ನಿಂದ್ರಂ (ಶಾಂತಿಪು. ೧೨-೪೧). `' 
[ಸಂ. ಆರ್ಹಲ್ಲಕ್ಷೀ (ಅರ್ಹತ್‌ + ಲಕ್ಷ್ಮೀ) 
ಅರ್ಹವ್ರತ (ನಾ). ಜೈನವ್ರತ: ಕೆಲಬರರ್ಹವ್ರತವನಾಂತು (ಪದ್ಮರಾ. 
೧೦-೧೬೨). [ಸಂ. (ಅರ್ಹತ್‌,4 ವ್ರತ)] 
ಅರ್ಹಿತ (ಗು). ಪೂಜಿಸಲ್ಪಟ್ಟ; ಗೌರವಿಸಲ್ಪಟ್ಟ; ನಮಸ್ಕರಿಸಲ್ಪಟ್ಟ. 
(ಸಂ.) ` 
ಅಲ್‌, (ಕ್ರಿ). ಬೇಡ, ಆಗದಿರು ಇತ್ಯಾದಿ ನಿಷೇಧಾರ್ಥದಲ್ಲಿ ಮಾತ್ರ 
ಬಳಕೆಯಿರುವ ಅಲ್ಲ ಎಂಬ ಕ್ರಿಯಾತ್ಮಕಾವ್ಯಯದ ಮೂಲರೂಪ: 
(ಪುಂ. ಏಕ). ಅಲ್ಲಂ, ಅಲ್ಲೆ, ಅಲ್ಲೆನ್‌, (ಸ್ತ್ರೀ. ಏಕ). ಅಲ್ಲಳ್‌, 
(ನಪುಂ: ಏಕ). ಅಲ್ಲ, ಅಲ್ಲದು, ಅಲ್ಲು, (ಪುಂ. ಬಹುವ). ಅಬ್ಲರ್‌, 
ಅಲ್ಲಿರ್‌, (ಸ್ತ್ರೀ. ಬಹುವ). ಅಲ್ಲರ್‌, ಅಲ್ಲೆವು, (ನಪುಂ. ಬಹುವ). 
ಅಲ್ಲವು, (ವಿಶೇ). ಅಲ್ಲ, ಅಲ್ಲವೆ, ಅಲ್ಲದೆ, ಅಲ್ಲಾ: ಮಾಧವನೀತನ್‌ ಪೆಜ! 
ನಲ್ಲ (ಇಅ. %, ೬೧-೬ ; 700) ; ವಿಶೇಷ್ಕ್ಯಮುಂ ವಿಶೇಷಣಮುಮನೊಂದ 


(ಶಾಂತಿಪು. ೭-೪೬). 


ಲೀಯದಿಕೆಯುಂ ಮಿಗೆ ಕಾರಕದೆಸಕನಕಲ್ಲದಂ ಪ್ರಣುತಪದಾಂತರೀಕರಣ 
(ಕವಿರಾ. ೧-೧೨೨) ; ಎಲ್ಲರಿಂ ಪಿೌಯಾಕೆ ನಿನ್ನನಲ್ಲದೆ ಪೆಜರನೊಲ್ಲೆ ನೆಂ 
ದಿರ್ದೊಡೆ (ಸಂಪಭಾ. ೧-೩೪ ವ); ಏನೇನಭಿಮತಮಂ ಕೇಳಾನಾಸ್ವಾದಿ 
ಸಿದನಲ್ಲ ನೃಪಕುಲತಿಲಕಾ (ಕಾದಂಪೂ. ಆ೫) ; ಸುಚರಿತೆ ಸೀತೆ ನಿನ್ನೊಡನೆ 
ಬರ್ಪವಳಿರ್ಪವಳಲ್ಲ್ಗಳಿರ್ಪುದೇನುಚಿತಮೆ (ಪಂರಾಮಾ. ೬-೧೭೫) ; ನಿಜವ 
ನಜಸಿಯದೆ ಮುಳುಗಿದರಲ್ಲಾ ಮುಪ್ಪು ರದಲ್ಲಿ (ಅದವ. ೩೧); ಮಿಗೆ ತಪ್ಪಲ್ಲ 
ತಪ್ಪಲ್ಲಂಬು ಬಿದ್ದವು ಗುಜಕಿಯ ಸರಿಸದಲಿ (ಕುವ್ಯಾದ್ರೋ. ೫-೪೬); 
ಅಲ್ಲದ ಯತುವಿನೊಳಿಲ್ಲದ ಪಣ್ಣಂ ನ್ಥೆಲ್ಲಳ್‌ ಬಯಸಲ್‌ (ಜಯಕಾ. ೨-೩೧). | 
[?] ಸ 
-ಅಲ್ಫ್‌, -ಅಲು (ಪ್ರ). ಸಾಧಾರಣವಾಗಿ ಧಾತುಗಳ ಮೇಲೆಯೂ 
ಕೆಲವು ಸಲ ನಾಮಪದಗಳ ಮೇಲೆಯೂ ಹತ್ತುವ ಭಾವನಾಮ 


೪೧೨ 


10 


40 


45 


ಅಲಂಕರಿಸು 


ಪ್ರತ್ಯಯ: ಪೊಸಸಂಜೆ ಮುಗಿಲ ತುಜುಗಲ್‌ (ಅದಿಪು. ೭-೮೪) ; 
ತಾಜಲಾದುವು ತನು ಕೂಟನೀರದೆಸೆಯಿಲ್ಲದೊಡಲ್ಲ್ಗಳನೆಂತು ತಾಳ್ಹುವಂ 
(ಆದಿಪು. ೯-೮೯). "ಕಾನಲ್‌', "ಕೂಡಲ್‌, "ತೂಲಲ್‌' ಪರಾ. 
-ಅಲು : "ಕೂಡಲು, "ತೂರಲು], "ಬೀಳಲು? ಪರಾ. 


| 5[-ಅಲ್ಮ್‌ (ಪ್ರ). ಒಂದು ಪ್ರತಿಷೇಧದ ವಿಧಿಸೂಚಕ ಪ್ರತ್ಯಯ : ಇಳಿಸ 


ಲಿಳಿಸಲ್‌ ಮಾರ್ಕೊಳ್‌ ಮಾರ್ಕೊಳ್‌ ಪುಗಲ್‌ ಪುಗಲೆಂದು ಸಂಗಳಿಸಿ 
ಶರದಿಂ ಕೊಳ್‌ ಕೊಳ್ಳೆಂದೆಚ್ಚೊಡೆಚ್ಚ ಶರಂಗಳಂ (ಶಾಂತಿಪು. ೪-೨೪); 
ಪಾಪಿ ಪುಗಲು ಪುಗಲುಗ್ರದ ಕೋಪಿ ಪುಗಲು ಪುಗಲಶೀಷಧರ್ಮದ್ರೋಹ 
ವ್ಯಾಪಾರಿ ಪುಗಲ್‌ ಪುಗಲೆಂದಾಪೊರ್ತುಂ ಕೋಕಿಳಂಗಳುಲಿಗುಂ ಬನ 
ದೊಳು (ಎಇ. X೪1, ೩-೧೨ ; 978); ಪ್ರತಿಷೇಧದೊಳಂ ಳೆಲಬರ ಮತ 
ದಿಂದಲ್‌ ವರ್ತಿಕುಂ (ಕಾವ್ಯಾವ. ೪೧೧) ; ನಗೆಯೊಳಮಪ್ಪೊ ಡಮಿಂತಶೀ 
ತೆಗಟದುರುತಕ್ತಿಗಳನೆಮ್ಮೊಳಿಂ ನುಡಿಯಲ್‌ ನೀಂ ಬಗೆಯೊಳ್‌ ಬೇಜಕೊಂದ 
ನಣಂ ಬಗೆಯಲ್‌ ನಿನಗೆ ಸುಮತಿ ಬೇಜಾಂ ಬೇಕೇ (ಕಾವ್ಯಾವ. ೪೧೨) ; 
ಕಿಜುಕುಳನೆಂದೇಳಿಸಲ್‌ (ಕಬ್ಬಿಕಾ. ೨೩೧). 

ಅಲ್‌ ಬತ್‌ “ಅಲ್ಬತ್‌' ನೋ. 

ಅಲ್ಲ "ಅಲ್‌? ಪರಾ: 

ಅಲ, ಅಳ (ನಾ). ೧. ಚೇಳಿನ ಕೊಂಡಿಯಲ್ಲಿರುವ ಮುಳ್ಳು. ೨. ಅರಿ 
ದಲ; ಹರಿತಾಲ. ಅಳೆ: ೧. “ಆಳಂ, ವೃಶ್ಚಿಕಲಾಂಗೂಳಂ -ಈ ೨ 
ತೇಟ (ಚೇಳ) ಬಾಲಂ” (ಹಲಾಯು, ೧೦೬-೨೩). [ಸಂ.] 

ಅಲಂ (ಅ). ಸಾಕು ಎಂಬರ್ಥದ ಕ್ರಿಯಾರ್ಥಕಾವ್ಯಯ : ಅಲಮಲಂ 
ಕೂಸಾಡಿಸದಿರೆನ್ನ್ನ (ಹೆಬ್ಸೆರ. ೧೨-೭). [ಸಂ.] 

ಅಲಂಕರಣ, ಅಳಂಕರಣ (ನಾ). ೧. ಅಲಂಕಾರ ಮಾಡುವುದು ; 
ಶೃಂಗರಿಸುವುದು. ೨. ಒಡವೆ; ಆಭರಣ; ಶೃಂಗಾರ ಸಾಮಗ್ರಿ; 
ಅಲಂಕಾರ. &. [ಕಾವ್ಯಮಾ] ಕಾವ್ಯಾಲಂಕಾರ : ಪ್ರಸನ್ನಮತಿ 
ಮಧುರಮಲಂಕರಣಯುತಮೆನಿಸೆ ಪೇಆಲ್‌ ಧರೆಯೊಳ್‌ ಕವಿರಾಜಹಂಸ 
ನೊರ್ವನೆ ಬಲ್ಲಂ (ಛಂದೋಂಬು. ೧-೯). ಅಳೆಂಕರಣ : ೨. ಎರೆವ 
ಮರಲ್ವಲಲ್ಲಯಿಪ ಕಾಲ್ವಿಡಿವೆಂಬುದನಿಂಬುಕೆಯ್ವಳಂಕರಣವಿಳಾಸಮಂ 
ಮೆಜಕೆವ ಮೇಳಿಸುವಂದಿನ ರೂಪು (ಅದಿಪು. ೩-೪೩). ([ಸಂ.] 

ಅಲಂಕರಿಷ್ಣು (ನಾ). ೧. ಅಲಂಕಾರ ಮಾಡುವವನು ; ಅಲಂಕಾರ 
ದಲ್ಲಿ ಸ್ರೀತಿಯುಳ್ಳವನು : ಪರಿಪಾಳಿಕೆ ಜಿಷ್ಕುನಲಂಕರಿಷ್ಟು (ಶಮದ. 
೨೨೯ ಪ್ರಯೋ). ೨. ಶಿವ. (ಸಂ. 

ಅಲಂಕರಿಸು, ಅಳಂಕರಿಸು (ಕ್ರಿ). ೧. ಸಿಂಗರಿಸು; ಅಲಂಕಾರ 
"ಮಾಡು : ಭಸಿತದ ತಿಲಕಮನಲಂಕರಿಸಿದರ" ಸತಿ ಯರ್‌: (ಗಿರಿಕ. 
೧೦-೪೧) ; ಬಾಲಕರಿಗಿನ್ನೇನು ಗತಿ ಭೂಪಾಲ ಹೇಳ್ಳೈ ಹೇಳಿನುತ ನಿಜ 
ಭಾಳವನು ಭಾಳದಲಲಂಕರಿಸಿದಳು ಶೋಕದಲಿ (ತೊರರಾ. ೨-೫-೨೯); 
ಭದ್ರದುಪ್ಪರಿಗೆಯನಲಂಕರಿಸು (ಭಾವಚಿಂ. ೫-೨೮) ; ಭುವನದೊಳಾಕೃತಿ 
ಸಾರರತ್ನವನೆನ್ನ ಕಿವಿಗಲಂಕರಿಸು ನಲ್ಲುಡಿಗಾಅ (ಕ್ರಿಭುತಿ. ೧-೩೯); 
ಸೀತಮ್ಮನು ನೆಲವೆಲ್ಲವನ್ನೂ ಹಸಿಯ ಹಿಟ್ಟಿನ ರಂಗೋಲಿಯಿಂದ 
ಆಲಂಕರಿಸುತ್ತಿದ್ದಳು (ಮೊಗ್ಗು. ೪೨). ೨. (ಆಲಂ) ಕುಳಿತುಕೊಳ್ಳು ; 
ಮಂಡಿಸು: ಒಡ್ಡೋಲಗಂಗೊಟ್ಟರ್ದಲ್ಲಿ ಸಿಂಹಾಸನೋಭಯಪಾರ್ಶ್ಯ 
ಪ್ರದೇಶಗಳನಲಂಕರಿಸಿ ವಸುಂಧರೆಯುಂ ವಸುಮತಿಯುಮಿರೆ'( ಶಾಂತಿಪು. 
೧-೭೩ ವ). ಅಳೆಂಕರಿಸು: ೧. ದೇವೇಂದ್ರಂ . . * ಚಿತ್ರಪಟಿಮಂ 
ಕೆದಜಕಿ ಗಗನತಳಮನಳಂಳರಿಸಿದಂತೆ (ಸಂಪಭಾ. ೧೨-೧೩೭ ವ); 
ತೀವಿದ ಚೆಂಬೊನ್ನ ದೋಣಿಗಳೊಳಮಳಂಕರಿಸಿದ ಪಳುಕಿನ ಪಟ್ಟಿ ನಣೆಗ 
ಳೊಳಂ (ಕಾದಂಪೂ. ೭೦) ; ಮುಕುರಮನಜಲಕ್ಕಿಯಿಂ ಪಿಡಿವ ಚಾಮರೆ 
ಮಿಕ್ಳುವ ವಸ್ತ್ರಭೂಷಣ ಪ್ರಕರಮನೀವಳಂಕರಿಸುವಾಡುವ ಪಾಡುವ 


ಅಲಂಕೆರ್ತೃ 


ಕಾಂತೆಯರ್‌' (ಸುಕುಮಾ. ೧೦-೨೫) ; ಯಶಸ್ತಿಳಕಮಖಿಳದಿಜ್ಮುಖ 
ಮನಳಂಕರಿಸೆಯುಂ (ಮಲ್ಲಿಪು. ೫-೨). [ಅಲಂಕರಣ -ಇಸ್ಕು) 
ಅಲಂಕರ್ತೃ (ನಾ). ಅಲಂಕಾರಮಾಡುವವನು. [ಸಂ.] 
ಅಲಂಕಾರ (ನಾ). ೧. ಒಡವೆ; ಆಭರಣ: “ಭೂಷಣಮಲಂಕಾರಮಾ 
ಭರಣಮೆಂದೆನಲು ತೊಡುಗೆಗಭಿಧಾನಮಕ್ಕುಂ ೫ (ಮಂಗರಾ. ೯೮-೧೮). 
೨. ಭೂಷಣಪ್ರಾಯ : ಬಂದು ಮನೋವಲ್ಲಭನ ಸಿಂಹಾಸನಾರ್ಧಕ್ಕಲಂ 
ಕಾರಮಾಗಿರ್ದು (ಪುಸ್ಪಪು. ೩-೧೨೧ ವ). ೨. ಸೊಗಸು; ಚೆಲ್ವು. 
೩. [ಕಾವ್ಯಮಾ] ಕಾವ್ಯದ ಸೊಗಸನ್ನು ಹೆಚ್ಚಿಸುವ ಶಬ್ದಾರ್ಥ 
ವೈಚಿತ್ರ್ಯ: “ಸಾಹಿತ್ಯದಲ್ಲಿ "ಆಲಂಕಾರ' ವೆಂದರೆ ಅನುಪ್ರಾಸ ಉಪಮೆ 
ಮುಂತಾದ ಶಬ್ದಾರ್ಥವೈಚಿತ್ರ್ಯ ಗಳೆಂದು ಒಂದು ಅರ್ಥ; ಕಾವ್ಯದಲ್ಲಿ 
ರುವ ಸೌಂದರ್ಯ ಎಂದು ಮತ್ತೊಂದು ಅರ್ಥ” (ಕೈಪಿಡಿ. ೧೬೩); 
ಸಕಲ ವ್ಯಾಕರಣಾರ್ಥಶಾಸ್ತ್ರ ಗಣಿತಾಲಂಕಾರ ಸತ್ಯಾವ್ಯ ನಾಟಕ ವಾತ್ಸಾ 
ಯನ ನೃತ್ತಗೀತ (ಮದತಿ. ೧-೫೧). ೪. [ಸಂಗೀತ] ಕೇಳುವವರಿಗೆ 
ಚನುತ್ಯಾರವಾಗಿ ಸಂತೋಷಕೊಡುವಂತೆ ವಿಶಿಷ್ಟವಾದ ಸ್ವರಗಳ 
ಜೋಡಣೆಯಿಂದಲೂ SSR ESN 
ಕೂಡಿದ ರಾಗವಿನ್ಯಾಸ. ೫, ದೇಶೀತಾಳ. [ಸೆಂ.] 
ಅಲಂಕಾರದೋಷ (ನಾ). [ಕಾವ್ಯಮಾ] ಶಬ್ದಾರ್ಥವೈಟಿತ್ರ್ಯಗಳ 
ಕಲ್ಪನೆಯಲ್ಲಿಯೂ ಚಮತ್ಕಾರ ಕಲ್ಪನೆಯಲ್ಲಿಯೂ ತಪ್ಪಿರುವುದು: 
ಮಮ್ಮಟನು ಕೆಲವು ಅಲಂಕಾರದೋಸಗಳನ್ನು ಹೇಳಿದ್ದಾನೆ (ಕೈಸಿಡಿ. 
೨೨೬ ಅಡಿಟ). [ಅಲಂಕಾರ -- ದೋಷ] 
ಅಲಂಕಾರಪಂಕ್ತಿ (ನಾ). ಮಾಧ್ವಯತಿಗಳು ತಮ್ಮ ಜೊತೆಗೆ 
ಊಟಕ್ಕೆ ಕೂರಿಸಿಕೊಳ್ಳುವ ಶಿಷ್ಟರ ಭೋಜನಪಂಕ್ತಿ: ಅಲಂಕಾರ 
ಪಂಕ್ತಿಯನ್ನು ನೋಡುವುದಕ್ಕೆ ಹೋಗೋಣ (ರೂಢಿ); ಮೊದಲು 
. ಅಲಂಕಾರ ಪಂಕ್ತಿ; ಅನಂತರ ಭೂರಿಭೋಜನ (ರೂಢಿ). 
[ಅಲಂಕಾರ * ಪಂಕ್ತಿ] 
ಅಲಂಕಾರಪ್ರಸ್ಥಾನ (ನಾ). ಕಾವ್ಯದಲ್ಲಿ ಅಲಂಕಾರಗಳೇ ಮುಖ್ಯ 
ವೆಂದು ಎಣಿಸುವವರ ಪಕ್ಷ: ಭಾವುಹನೂ ಅವನನ್ನು ಅನುಸರಿಸಿ 
ಜ್ಯ ಮೊದಲಾದವರೂ ಅಲಂಕಾರಗಳೇ ಮುಖ್ಯವೆಂದು ಎಣಿಸಿದರು 
» ಇವರ ಪಕ್ಷವನ್ನು ಅಲಂಕಾರಪ್ರಸ್ಥಾನವೆಂದು ಕರೆಯುವುದು ವಾಡಿಕೆ 
ಯಾಗಿದೆ (ಭಾರಮಾ. ೩೮). ike ಸ್ಥಾನ] 
ಅಲಂಕಾರನೆರು (ಕ್ರಿ). ಅಲಂಕಾರವನ್ನು ಪಡೆ, ೨ “ಹೊಂದು : ವಸ್ತ್ರ 
ಭರೆಣ£ಣಾ3] ಲಂಕಾರವೆತ್ತು (ನವಮೋ. ೧೭-೧೩). 
[ಅಲಂಕಾರ + ಪೆರು (೮ ಪೆಜು)] 
ಅಲಂಕಾರಶಾಸ್ತ್ರ (ನಾ). “ಸಾಹಿತ್ಯದಲ್ಲಿ ಶಬ್ದಾರ್ಥಗಳ ಉಕ್ತಿಚಮ 
ತ್ಯಾರವನ್ನೂ ಸೌಂದರ್ಯತತ್ವ್ವವನ್ನೂ ವಿಮರ್ಶಿಸಿ ವಿಭಾಗಿಸಿ 
ಹೆಸರಿಟ್ಟು ತೋರಿಸುವ ಶಾಸ್ತ್ರ” (ಭಾರಮಾ. ೭). 
[ಅಲಂಕಾರ + ಶಾಸ್ತ್ರ] 
ಅಲಂಕೃತ (ಗು). ಸಿಂಗರಿಸಿದ; ಅಲಂಕಾರಮಾಡಲ್ಪಟ್ಟ ; ಅಲಂ 
ಕಾರ ಹೊಂದಿದ. [ಸಂ.] 
ಅಲಂಕೃತಿ, ಅಳಂಕೃತಿ (ನಾ). - ಆಲಂಕಾರ ೧: ಸಂದಲಂಕೃತಿ ಚಂಚ 
ಚ್ಚಮರೀಜಮಾಗೆ «. ಕವಿಚಕ್ರವರ್ತಿವೆಸರೇಂ ರನ್ನಂಗೆ ಮೆಯ್ದೆತ್ತುದೊ 
(ಅಜಿಪು. ೧-೮೫) ; ಇದು ಪೊಸರೀತಿ ನೋಡಿದು ನವೀನಮಲಂಕೃತಿ 
(ಶಬಶಂ. ೧-೨೬). ಅಳಂಕೃತಿ: ೧. ಅಳಿಕುಳಸನ್ನಿಭ ಮನಸಿಜಗೋಳಕ 
ವಿಳಸದಳಂಕೃತಿ ಕುಟಳಚಳಾಳಕ (ಸುಕುಮಾ. ೫-೫೧ ರ); ವಿಸ್ತಾರದಿ 
ನಿಟ್ಟು ಚಂದನದ ಬಟ್ಟನಳಂಕೃತಿಯಿಂದಮುಟ್ಟು .« . ದುಕೂಲಮಂ 
(ಧರ್ಮಾಮೃ. ೭-೧೭೮). (ಸಂ.) 


೪೧೩ 


5 


25 


90 


40 


45 


ಅಲಂದೆಸಾಸಿರೆ 


ಅಲಂಕೈತಿನೆಜು (ಕ್ರಿ). ಅಲಂಕಾರವನ್ನು ಪಡೆ; ಸೊಗಸಾಗು : 
ಅಲಂಕೃತಿವೆತ್ತ ಗಣೇಶ್ವರಸ್ಸು ತ್ಭಿರನ್ಮಂದಿರಪಂಕ್ತಿಯಿಂದ (ಶಬಕಂ. ೧-೫೫). 
[ಲಕ್ಕ ತಿ+ ಪೆಜು] 
ಅಲಂಕೈತೆ (ನಾ). ಅಲಂಕಾರದಿಂದ ಕೂಡಿದವಳು : ' ದೇವಿಯುದಯ 
ಸ ಜ್ಯ ಯ ದೊ ಳ್‌ ಮಂಗಳಾಲಂಕೃತೆಯಾಗಿ ಪರಿವಾರಾಂಗನಾಕರತಳ 
ಪರಿಕಳಿತ ವಿವಿಧಾರ್ಚನಾ LN (ಪುಷ್ಪಪು. ೩-೭೪ ವ). 
`[ಸಂ. ಅಲಂಕೃತಾ] 
ಅಲಂಕ್ರಿ ಯಾರಚನೆ (ಫಾ ಅಲಾಕಾರ ನಿರ್ಮಾಣ; ಸೊಗಸನ್ನು 
ಹೆಚ್ಚಿ ಸುವ ಕೆಲಸ: ಪದಿನಾಜಲ್ಲವಲಂಕ್ರಿಯಾರಚನೆ ಮೂವತ್ತಾಜು 
ನೀರ್ಪಟ್ಟುವು (ಗದಾಯು. ೧-೭). 
[ಸಂ. ಅಲಂಕ್ರಿಯಾರಚನಾ (ಅಲಂಕ್ರಿಯಾ + ರಚನಾ)] 
ಅಲಂಕ್ರಿಯೆ, ಅಳಂಕ್ರಿಯೆ (ನಾ). ಅಲಂಕಾರ ಮಾಡುವುದು ; 
ಸೊಗಸುಗೊಳಿಸುವ ಕೆಲಸ; ಸೌಂದರ್ಯವನ್ನು ಹೆಚ್ಚಿಸುವ 
ಕೆಲಸ. ಅಳಂಕ್ರಿಯೆ : ಮಾನಿತಮಳಂಕ್ರಿಯಾನುವಿಧಾನಂ ಮತ್ತಿಂತು 
ತದುಪಲಕ್ಷ್ಯವಿಕಲ್ಪಂ (ಕವಿರಾ. ೩-೧೦೮). [ಸಂ. ಅಲಂಕ್ರಿಯಾ] 
ಅಲಂಗ (ನಾ). ಪ್ರಾಕಾರದ ಗೋಡೆ; ಕೋಟಿಯ ಗೋಡೆ: 
ಮಾಗಡಿಯ ಅರಸು ಅಲಂಗದ ನರಸಯ್ಯನೆಂಬವ ದೊರೆ ಕೃಷ್ಣರಾಜ 
ನೋಲಗಳಕೆ (ಸೌಂದಕಾ. ೧-೬೬)ಆಗ ಸುಲ್ತಾನನು ಕೇವಲ ಸ್ವಾಮಿ 
ಕಾರ್ಯಧ್ಯುರಂಧರನಾದ ತನ್ನ ಆಪ್ತ್ರಸೇನಾಪತಿ ಸೈಯದ್‌ ಗಫೂರನನ್ನು 
ಕೋಟಿಯ ಅಲಂಗದ ಮೇಲಕ್ಕೆ ಕಳುಹಿಸಿದನು (ಮುಸುಗ. ೧೩). 
[+ ಪಾರ. ಹಿಂ. ಅಲಂಗ್‌ - ಕಂದಕ) 
ಅಲಂಘನೀಯ (ಗು). ದಾಟಬಾರದ; ಮಾರಬಾರದ: ಗುರು 
ವಚನಮಲಂಘನೀಯಮೆಂಬುದು ಮಗನೇ (ಗದಾಯು. ೪-೨). [ಸಂ.] 
ಅಲಂಘ್ಯ (ಗು).'ದಾಟಲಾಗದ ; -ಮಾರಬಾರದ ; ಅತಿಕ್ರಮಿಸಲು 
ಶಕ್ಕವಲ್ಲದ : ಪರಿಖಾವಳಯಮಲಂಫ್ಯಂ ಪರಿವೇಷ್ಟಿಸೆ (ಮಲ್ಲಿ ಪು. 
೨-೫೧) ; ತಂದೆಯ ಪರಮುವಚನಮಲಂಫ್ಯವೆನೆ (ಕುವ್ಯಾಆ. ೨-೫೫) ; 
ಇದಲಂಘ್ಯಂ ಪ್ರೇಮಕಾಮಿನೀಜನವೃತ್ತಂ (ರಾಜಶೇ. ೧೪-೧೧೫). [ಸಂ.) 
ಅಲಂಘ್ಯತೇಜ (ನಾ). ಮಾರಲಾಗದ ತೇಜಸ್ಸುಳ್ಳವನು; ಅತಿಕ್ರಮಿ 
ಸಲಾಗದ ಪರಾಕ್ರಮವುಳ್ಳವನು : ಅಲಂಘ್ಯತೇಜನುಮವನತರಿಪು 
:ಸಮಾಜನುಂ (ಚಂದ್ರಪು. ೨-೬೪ವ). 
[ಸಂ. ಅಲಂಘ್ಯತೇಜಸ್‌ (ಅಲಂಘ್ಯ + ತೇಜಸ್‌) 
ಅಲಂಘ್ಯತ್ವ್ವ (ನಾ). ಮಾರಲಾಗದುದು; ದಾಟಬಾರದ ಸ್ಥಿತಿ 
ಆಲಂಘ್ಯತ್ವದೊಳಂ ದ್ವೀಪಪರ್ಯಂತವೇಷ್ಟನದೊಳಂ ನೆಆಕಿದು (ಆದಿಪು. 
೧೨-೬೮ ವ). ಸಂ.) ಕ 
ಅಲಂಘ್ಯಬಲ (ನಾ). ಅತಿಕ್ರಮಿಸಲಾಗದ ಬಲವುಳ್ಳವನು; ಮಾರ 
ಲಾಗದ ಶಕ್ತಿಯುಳ್ಳವನು : ಬಲದೇವವಾಸುದೇನರೊಳಲಂಘ್ಯಬಲ 
ನೊರ್ವನುಗ್ರಬಲನೊರ್ವಂ (ಶಾಂತಿಪು. ೧-೮೦) ; ಅಲಂಘ್ಯಬಲಂ ಬಲ 
ಗರ್ವದಿಂದಂ ಬಗೆದನೆ (ಸಂರಾಮಾ. ೫-೧೦೦). [ಅಲಂಘ್ಮ * ಬಲ್ಯ] 
ಅಲಂಜರ " ಅಲಿಂಜರ' ನೋ. 
ಅಲಂಡೆ (ನಾ). ಒಂದು ಊರಿನ ಹೆಸರು: ಸೋಮೇಶ್ವರದೇವರ 
ನಂದಾದೀವಿಗೆಗೆ ಅಲನ್ನೆಯ ಮುದ್ರಾವಣದ ಸುಂಕದೊಳಗೆ (ಎಇ. 
xxvii, ೫-೫೬; 1082). ಗೌ) ' 
ಅಲಂಜಿಸಾಸಿರ (ನಾ). (ಸಾವಿರ ಗ್ರಾಮಗಳನ್ನುಳ್ಳ) ಒಂದು ನಾಡಿನ 
ಹೆಸರು: ಉತ್ತರಾಯಣ ಸಂಕ್ರಾಸ್ಪಿಪರ್ವ ನಿಮಿತ್ತ ದಿಂದಲಂಜಿಸಾಸಿರದ 
ಮೊದಲ ಬಾಡವಲಂದಾಪುರದ ಸ್ವಯಂಭುಸೋಮೇಶ್ವರದೇವರಂಗ 
ಭೋಗಕ್ಕೆ (ಎಇ. XXVIII, ೫-೩೫ ; 1082). [ಅಲಂದೆ + ಸಾಸಿರ) 


ಫಾ 


ಅಲಂಪೆಲಕಿಯಾಗು 


೪೧೪ 


ಅಲಕೆ 


ಅಲಂಪಲಯಾಗು (ಕ್ರಿ). ಸಂತೋಷ ಅಧಿಕವಾಗು, - ಹೆಚ್ಚಾಗು: | | ಅಲಂಪುಗೊಳ್‌ (ಕ್ರಿ). ಸಿಂಗರಿಸಿಕೊಳ್ಳು ; ಸೊಗಸುಮಾಡಿಕೊಳ್ಳು : 


ಒಲನಿನೊಳಾಗಳೊಲ್ಹೆಜಗೆ ಸೆರ್ಮೊಲೆಗಳ್ತೊರೆ(ದುರ್ಚೈ] ಪಾಯ್ವಪಾಲೊಳೆ | 
ಮಿಸಿಸುತ್ತಮೆತ್ತಿ ಮಗನಂ ಬಿಗಿಯಪ್ಪಿ ಪೊದಳ್ಹ ಕಣ್ಣನೀರ್ಗ್ಗಳನೊಳ 
[ಸೇಡಿ]ತಾಂ 'ಪರಸಿ ಮತ್ತ 5 ನುಲಂಪಳ£ಅು] ಯಾಗೆ ನೋಡಿ ಬೀಳ್ಕೊಳಿಸಿ ; 

ದಳಾ ವಿಳಾಸವತಿ ಧೀರತೆಯಿಂ ಬಲಿಕೆಯ್ದು ಚಿತ್ತಮಂ (ಕಾದಂಉ. ಹಸತ ಚ್ಟ 
[ಅಲಂಪು + ಅಟಕ್ಕಿ * ಆಗು] . 
ಅಲಂಪಾನ್‌ (ಕ್ರಿ). ಪ್ರೀತಿಯನ್ನು ಸಂತೋಷವನ್ನು 
ಹೊಂದು: ಜಾತ್ಮಶ್ವಂ ಪಯಿಂಚ್ಛಾ ಸ ಕ್ರ ಮದಿಂದೆಳ್ತರೆ ಕೂಡೆ ತಾನಿ 
ರದೆ ಕೈಲಾಸಕ್ಕೆ ಟು ಜೀನ 10 REN ನೇ (ಉದ್ಭಟ. 

೧೨-೨೪). ಗವ + ಆನ್‌] 

ಅಲಂಪಿಕ್ಕು (ಕ್ರಿ). ಬಳಿ; ಸವರು; ಲೇಪಿಸು: ರವಿ ಬಯ್ಗು [ಪಾಠಾಂ. 
ಬಯ್ಗೆ ]ವೊಟ್ಟ ಲಂಪಿಕ್ಕುವ ಕುಂಕುಮರಜದ ಪೊಟ್ಟಳಕ್ಕೊತ್ತಿ ದನೆಂಬ 
ವೊಲರಗಿನ ಮುದ್ರೆಯಿನೆಸೆದುವು ನುಧುಯುತ ಮುಕುಳಿತಾಂಬುಜಂಗ 
ಳೊಳಳಿಗಳ್‌ (ವರ್ಧಪು. ೮-೨೫) ; ಮೃಗಮದಮನಲಂಪಿಕ್ಕಿ ಸಾದಿನ 
ಕಂಪಂ ಕಕ್ಷಪುಟಿದೊಳ್‌ ಕೈಕೊಳಿಸಿ (ಬಸರ. ೪-೬).  “"ಅಲಂಪು? 
ಎಂಬುದು ಆಲೇಪ್ಯದಿಂದ ಬಂದಿರಬಹುದೆ? [ಅಲಂಪು? * ಇಕ್ಕು] 
ಅಲಂಪು, ಅಲಪ್ರ್ಯ, ಅಲಹು (ನಾ). ೧. ಪ್ರೀತಿ; ಸಂತೋಷ; 
ಸಂಭ್ರಮ : “ ಸಂತಸ ಹರಿಸಮಲಂಪುಂ ಸಂತೋಷಾಖ್ಯಾನ ” (ಕವಿಕಂ. 
೧೩೪) ; odd ತರಿಸುವೆ ನಾಂ ಮನೋನಯನವಲ್ಲಭ 
ನೊಳ್‌ ಮನದೊಂದಲಂಪಿನಿಂ ನೆರೆನೆನನೋಘಂ (ಕವಿರಾ. ೨-೧೦೪); 29 
ಪೂತಕಲ್ಪಲತೆಯಂ ಲಲಿತಾಂಗಿಯೆ ಗೆತ್ತಲಂಪಿನಿಂದೆಜಗುವುದುಂ (ಆದಿಪು. 
೪-೧೩); ಚಾಗದ ಭೋಗದಕ್ಕರದ ಗೇಯದ .ಗೊಟ್ಟಿಯಲಂಪಿನಿಂಪು 
ಗಳ್ಳಾಗರವಾದ ಮಾನಸರೆ ಮಾನಸರ್‌ (ಪಂಪಭಾ. ೪-೨೯) ; ಅಲಂಪಿಂ 
ಭೂರಿಕ್ರ್ಮಾಚಕ್ರಮುಂ ಬಣ್ಣಿಸೆ ಸಲೆ ನೆಗಟ್ಟಂ ರಟ್ಟಿಕಂದರ್ಪದೇವಂ (ಎಕ 
1, ೧೩೩-೭ ; 982) ; ಒದನಿದಲಂಪಿನ ಪೊಂಪುಳಿಯಿಂದೆವೆಗದ ಮುಚ್ಚದೆ 
ನಡೆನೋಡುವ (ಜಯಕಾ, ೩-೧೨). ೨. ಸೊಗಸು; ಸೌಂದರ್ಯ: 
“ವಿಭವ” (ಚತುನಿ. ಕಿ. 1, ೧೦೫) ; ತದ್ವನದಲಂಪಂ ನಡೆ ನೋಡುತ್ತಂ 
ಬರೆವರೆ (ಉದ್ಭಟ. ೯-೧೨ ವ). ೩, ಉತ್ಕಟವಾದ ಇಚ್ಛೆ; ಬಹಳವಾದ 
ಆಸೆ: `ಆತನುಂ ಪಸಿದಲಂಪಿನಿಂದಂ ಬಿಸಿಯಂಬಲಿಯಂ ಬಾಯೊಳಿಟ್ಟಾ 
ಗಳ್‌ ಕಯ್ಕುಂ ಬಾಯುಂ ಬೆಂದೊಡೆ (ವಡ್ಡಾ ರಾ. ೧೮೦-೧೯); ಅನ್ನು 
ಮನದಲಂಪು ಪೋಗೆ ಗಂಗಾನದಿಯಳೋಲಾಡಿ ನಿಜಗೃಹಕ್ಕೆ ವಂದು (ಎಕ. 
೪11, ಶಿವಮೊ. ೪-೧೦; 1122). ೪. ಅತಿಶಯ ; ಹೆಚ್ಚಿಗೆ; ಮೇಲ್ಮೆ: 
ಪೆಜತೇನೊ ಪಾದರದೊಳ್ಳಂಸಾರ ಸರ್ವಸ್ವಮಂ ಗೆಲೆನಂದಿಂಸಿನಲಂಪನಾಳ್ಡೆ 
ಸನಿಯುಂಟಕ್ಕುಂ (ಪಂಪಭಾ. ೪-೮೪); ನೆಟ್ಟಗೆ ಕಣ್ಟೇಟಡೊಳಾದ 
ಮಚ್ಚರದಲಂಪಿಂ ಪೋ ವ ೯ ದಿವ್ಯಾಂಗನಾಳಿಗೆ (ಕಾವ್ಯಸಾ. ೨೫೫) ; 
ಸೊಂಪುಗೆಟ್ಟುದು ಸಿರಿವದನ ಮನದಿಂಪು ಬೀತುದು ಭಕ್ತಮೋಹದಲಂಪು 
ಮಸುಳಿತು ಬಿಸುಟುಕಳೆದನು ಹಯದ ವಾಫೆ'ಗಳ (ಕುವ್ಯಾಭೀ. ೬-೨೬). 
| 


ಅಲಪು, : 


25 


30 


೨. “ಅಲಪುಗಾರ” ಪರಾ. ಅಲಹು : ೧. ನಲವಿಂದ 
ಮೇದು... ಕಡಲ್ವಾಯ್ವ ಪೂರಾಂಬುವಂ ತಮ್ಮಲಹಿಂ ಪೊಕ್ಕೀಂಟ 
ಮೆಯ್ಯಂದಳೆದು ಪುದಿದು (ಶಾಂತೀಶ್ವ. ೧೨-೬೦). [?) 

ಅಲಂಪುಗಾಖ, ಅಲಪುಗಾರ (ನಾ). ಸೊಗಸುಗಾರ; ಸಂತೋಷ 
ವುಂಟುಮಾಡುವವನು: ಚದುರಂ ಚಾಗಿಯಲಂಪುಗಾಜನೇಟೆಯಂ 

» ಚಿಕದೇವೇಂದ್ರಂ (ಅಪ್ರತಿ. ೧೧-೧೯) ; ಅಲಂಪುಗಾಣನೆಜಕಿಯಂ.. 
ಚಿಕದೇವೇಂದ್ರಂ (ಗೀತಗೋ. ೧-೩). ಅಲಪುಗಾರ : “ಸಂಪತ್ತು ಳ್ಳ 
ವನು, ಸಂತೋಷಚಿತ್ರನು? (ಪ್ರಭಣ 


[ಅಲಂಪು + -ಗಾಜ (ಆ -ಕಾಅ)] 


ಮಿಸುಗುವ ಪುಸ್ಕ ರಾಗಮಣಿಮುದ್ರಿಕೆಯಿಂದಮಲಂಪುಗೊಂಡು ನಿಂದಸಿ 
ಯಳು ಪೋಲ್ತಳಂಗಜನ ವಲ್ಲಭೆಯರ್ಚಿಪ ಪೊನ್ನಬೊಂಬೆಯಂ (ಸೂಕ್ತಿ ಸು. 


೮-೪೦೯). [ಅಲಂಪು * ಕೊಳ್ಳ್‌) 


5, ಅಲಂಪುವಡೆ (ಕ್ರಿ). ೧. ಸಂತೋಷವನ್ನುಂಟುಮಾಡು ; ಸುಖವನ್ನು 


ಕೊಡು : ಘ್ರಾಣೇಂದ್ರಿಯೌತ್ಸುಕ್ಕಮಂ ಪ್ರಕಟಂಮಾಡಿ ನೃಪಂಗಲಂಪು 
ವಡೆದತ್ತಂಭೋಜಗಂಧಾಸನಂ (ಆದಿಪು. ೪-೬೯). ೨. ಸಂತೋಷವನ್ನು 
ಹೊಂದು; ಸುಖವನ್ನು ಪಡೆ: ಜನಪಾಗ್ರಣಿ ನಿಷ್ಕಂಭಂ ಜಸಮಂ 
ಪಡೆದಲಂಪುವಡೆದೆಸೆದಿರ್ಪಂ (ಉದ್ಭಟ. ೧೧-೩೦). [ಅಲಂಪು * ಪಡ್ಡೆ] 
ಅಲಂಪುವೆರಸು (ಕ್ರಿ). ಪ್ರೀತಿಯಿಂದ ಕೂಡು : ಅಲಂಪುವೆರಸಿದ 
ನೋಟಕ್ಕಮಿಂಬುವೆರಸಿದ ಕೂಟಕ್ಕಂ (ಪಂಸಭಾ. ೪-೧೭ ವ). 
[ಆಲಂಪು + ಬೆರಸು] 
ಅಲಂಪುವೋಗು (ಕ್ರಿ). ಹಿಗ್ಗು; ತೃಪ್ತಿ ಪಡು: ಹೃದಯವಲಂಪುವೋಗೆ 
ಪದೆದೀಂಟದ ಮುನ್ನಮೆ ತನ್ನ ಕಂಪಿನಿಂ ಮದದ ಪೊದಲಕ್ಕಿ ಯಂ ಮನಕೆ 
ಮಾಟ್ಬಿ . . . ಮಧುವಿಂಗೆ ga ೧೧-೧೫೬). 
[ ಅಲಂಪು * ಪೋಗು,] 
ಅಲಂಪೂರ್‌ (ನಾ). ಒಂದು ಊರಿನ ಹೆಸರು: ಅಂದಲಂಪೂರೋಳ್ಟ 
ತಿಹ್ಮಿಸಿ ನಂದಿಸುವನಾ ಬ್ರಹ್ಮನುತ್ಸುಕದಿಂದವಾ ಬ್ರಹ್ಮೇಶ್ವರನನಾ ಪುಪ್ಪ 
ಗಿರಿಯಲ್ಲಿ (ಬಸಫು. ೫೪-೬೪). [ಆಲಂಪು* ಊರ್‌] 
ಅಲಂಪೋಡು (ಕ್ರಿ). ಸಂತೋಷವುಂಟಾಗು; ಪ್ರೀತಿಯುಂಟಾಗು : 
ಕೂಡುವ ಪಾರಿವಂಗಳುಲಿ ಕೇಳಿನಗಂಗಳೊಳುಣ್ಮೆ ಕೇಳ್ದಲಂಪೋಡೆ 
ಕೊಳಂಗಳೊಳ್‌ ನೆರೆದು ಕಣ್ಣೆಯಲಾಟಪ ಹಂಸಯುಗ್ಮಮಂ ನೋಡಿ 
ನವೋದಬಿಂದುಭರಮಂಥರೆ ದೃಷ್ಟಿ ಮರಳು ನಲ್ಲನಂ ನೋಡಿದಳ್‌ 
(ವರ್ಧಪು. ೬-೨೪). ಗು ಈ ಶಬ್ದ "ಅಲಂಪೂಡು' ಇರಬಹುದೆ? 
[ಆಲಂಪು + ಓಡು?] 
ಅಲಂಬು "ಅಲುಂಬ್ಮು' ನೋ. 
ಅಲಂಬುದ್ಧಿ (ನಾ). ಸಾಕು ಎಂಬ ಮನೋಧರ್ಮ; ತೃಪ್ತಿಯ 
ಭಾವಕೆ ; ವೈರಾಗ್ಯ: ಈ ಜಗತ್ತಿನಲ್ಲಿ ಯಾವಾಗಲೂ ಎಚ್ಚರದಿಂದ 
ನಡೆಯುವ ನೀನು ನನ್ನ ದರ್ಶನದಿಂದ ಆಲಂಬುದಿ ್ಸಿಯನ್ನು ಪಡೆದನೆಂದು 
ಹೇಳುವುದು ಔಷಚಾರಕವೇ ಸರಿ (ಪೆದ್ಮನ. ಹ್ಯೇ ತಾನಾದರೂ ಅವ 
ಆಲಂಬುದ್ಧಿ ಯಿಂದಲೇ ಉಳಿದುಬಂದನು (ನವರಾ.' ೧೭-೯) ; ಅದರೆ 
ಬರುಬರುತ್ತಾ ಅವರ ವಿರಕ್ತಿಯು ಸಂಸಾರದಲ್ಲಿ ಅಲಂಬುದ್ಧಿ ಯಿಂದ 
ಬಂದುದಲ್ಲ (ಅನಂತ. ೮೪). [ಅಲಂ + ಬುದ್ಧಿ] 
ಅಲಂಬುನಾಡಿ (ನಾ). ಒಂದು ನಾಡಿಯ ಹೆಸರು : ಇಡಾನಾಡಿಯಲ್ಲಿ 


ಮಂದಾಕಿನೀ, . . . ಅಲಂಬುನಾಡಿಯಲ್ಲಿ ತಾಮ್ರಪರ್ಣಿ .. . ಹೀಗೆ 
೧೨ ನಾಡಿಗಳಲ್ಲಿ ೧೨ ನದಿಗಳನ್ನು ತಿಳಿದು (ಹಸಾರ. ೪೯೮-೧೯). 
[ಅಲಂಬು? ನಾಡಿ] 
ಅಲಂಬುಸೆ (ನಾ). ಒಂದು ನಾಡಿಯ ಹೆಸರು: ತರಳ ತಿಳಿ ನಾಡಿಗಳ 


ಚೌದಶಗಳಿಗೆ ನಾಮಗಳಾ.. . ಅಶ್ವಿನಿ ಅಲಂಬುಸೆಯು (ಗಗತಾ. ೯-೧೧). 
[ಸೆಂ. ಆಲಂಬುಷಾ, ಅಲಂಬುಸಾ] 
ಅಲಂವಳ್ಳಿ (ನಾ). ಒಂದು ಊರು: ವೆಜಿವಳ್ಳಿಯರಾ ದೇವಡಿಯುಂ 
ಅಲಂವಳ್ಳಿಯರಾ ರನಿಚನ್ನನುಂ (ಎಕ. ೪11, ಶಿಕಾರಿ. ೧೫೪-೪ ; 685). 
[ಅಲಂ? + ಪಳ್ಳಿ] 
ಅಲಕ, ಅಳಕ್ಕ (ನಾ). ೧. ಮುಂಗುರುಳು; ಗುಂಗುರು ಕೂದಲು; 
ತಲೆಯ ಕೂದಲು : ಅಲಕಂ ಮಂದಾರಶೂನ್ಯಂ ಕದಪು ಮಕರಿಕಾಪತ್ರ 


ಶೂನ್ಯಂ (ಆದಿಪು. ಹುಚ್ಚುನಾಯಿ. ೩. ಬೇಟಿಯ 


೩-೧೩). ೨. 


ಅಲಳನೆ 


ನಾಯಿ (ಗಂಗಾಮ). ಅಳಕ್ಕೆ: ೧, ಅಳಿಕುಳದವೋಲ್‌ ವಿನೀಳೆಂಗಳ್‌ 
ನಿನ್ನಳಕಾಳಿಗಳ್‌ (ಕವಿರಾ. ೩-೬೧) ; ಅಳಿಕುಳಸನ್ನಿಭ ಮನಸಿಜಗೋಳಕ | 
ವಿಳಸದಳಂಕೃತಿ ಕುಟಳಚಳಾಳಕ (ಸುಕುಮಾ. ೫-೫೦ ರ); ಅದು 
ಕೊಯ್ದುದಳಕೆಯಳಕಮಂ . .. ಎನಲ್‌ ವೀತಶೋಕಪುರವರಮೆಸೆಗುಂ 
(ಮಲ್ಲಿಪು. ೨-೩೨). [ಸಂ.] 
ಅಲಕೆನೆ “ಅಲಕ್ಕನೆ' ನೋ. 
ಅಲಕಿಖುಕೆ (ನಾ). ಒಂದು ಪ್ರದೇಶದ ಹೆಸರು: ಉತ್ತರಸ್ಕ£ಸ್ಕಾ3 | 
ನಿಶಿ ರಜಪನ್ನ ... ಕೊಲ್ತಲೆ ಪಳ್ಳದ ಆಲಕಿಜುಕೆಯೆ ಕರ್ಗಲ್ಲೊಟಸ್ಟಿಯೆ 
ಪುಣುಶೆಪಡಿಯೆ (ಎಕ. ೫೪1, ತಿಪಟೂ. ೧೪೦-೭೨ ; 700). (2) 
ಅಲಕ್ಕು "ಅಲುಗ್ಯು' ನೋ. 
ಅಲಕ್ಕು (ನಾ). ಬೀಜಬಿತ್ತಿದ ಹೊಲದಲ್ಲಿ ಬೀಜಗಳು ಮಣ್ಣಿನಿಂದ 
ಮುಚ್ಚಿ ಕೊಳ್ಳುವಂತೆಯೂ, ಉತ್ತ ಮಣ್ಣು ಸಮವಾಗಿ ಹರಡಿ 
ಕೊಳ್ಳುವಂತೆಯೂ, ಮಾಡಲು ಬಳಸುವ ಒಂದು ಸಾಧನ; 
ಹೆಲುಬೆ : ಅಲಕು ಎಂದರೆ ಜಾಡರು ನೇಯುವ ಹಲಗೆಯ ಹಾಗಿರುವ 
ಕುಂಟಯ ದಿಂಡಿಗೆ ಜಂತಿ ಕುಂಟ ಹಲ್ಲಿನಹಾಗೆ ನಾಲ್ಕು ಬೆರಳು ಅಗಲವಾಗಿ 
ಮೊನೆಯಾದ ಹಲ್ಲುಗಳನ್ನು ಹತ್ತು ಹನ್ನೆರಡು ಇಪ್ಪತ್ತರವರೆಗೂ ಅದರ 
ಅನುವರಿತು ಹಲ್ಲುಗಳನ್ನು ಹಾಸಿರುವ ಕುಂಟಿಗೆ ಅಲಕುಕುಂಟ ಹಾಗು 
ಪಲಗೋರು ಎಂಬ ಹೆಸರು (ಕೃಷಿಪ್ರ. ೫೬). 
ಅಲಕುಹೊಜೆ - ಹಲುಬೆಹೊಡೆ ; ಹೊಲದಲ್ಲಿ ನೆಲವನ್ನು ಸಮ 
ಗೊಳಿಸಲು ಮತ್ತು ಬೀಜಗಳ ಮೇಲೆ ತೆಳ್ಳಗೆ ಮಣ್ಣು ಹರಡು 
ವಂತೆ ಮಾಡಲು ಅಲಕಿನ ಮರವನ್ನು ಎತ್ತುಗಳ ಮೂಲಕ 
ಎಳೆಸು : ಅದೇ ಕೆಸರಲ್ಲಿ ಅಲಕುಹೊಡೆಯಬೇಕು (ಕೃಷಿಪ್ರ. ೫೬). 
[?. / ತೆಲು, ಆಲಕು - ಬಿತ್ತು] 
ಅಲಕ್ಕು (ನಾ). ಹೆಣೆದ ತೆಂಗಿನ ಗರಿ: ಚಪ್ಪರಕ್ಕೆ ಅಲಕು ಇಲ್ಲವೆಂದು 
ಮಗಳ -ಮದುವೆ ನಿಲ್ಲಿಸಲಾದೀತೆ ! (ರೂಢಿ). [ಆ ಅಲ್ಲು *-6) 
ಅಲಕೆ, ಅಳಕ್ಕೆ (ನಾ). ೧. ಕುಬೇರನ ರಾಜಧಾನಿ; ಅಳಕಾನಗರ. 
೨. ಎಂಟರಿಂದ ಹತ್ತು ವರ್ಷದೊಳಗಿನ ವಯಸ್ಸಿನ ಹುಡುಗಿ. 
ಅಳಕ್ಕೆ ೧: ಅದು ಕೊಯ್ದುದಳಕೆಯಳಕಮನದು ಮಿಕ್ಳುದು ಭೋಗ 
ವತಿಯ ಭೋಗಮಂ (ಮಲ್ಲಿಪು. ೨-೩೨). [ಸಂ. ಅಲಕಾ] 
ಅಲಕ್ಕನೆ, ಅಲಕನೆ (ಅ). ಥಟ್ಟನೆ: ಅದು ಒಮ್ಮೆ ಇವರ ಸಾಲನ್ನೇ 
ಅಲಕ್ಕೆನೆ ಜಿಗಿದು ಪಾರಾಗಬೇಕೆಂದು . . . ಸರಿಯಿತು (ಮೇದಿಮ. ೧೪೬). 
ಅಲಕನೆ: ಜೋಗಿ ಎದ್ದಂತೆ ಅಲಕನೆದ್ದು ಮುಗಿಸಿದಿರಿ ಒಂದು ಸಂಭೆ 
(ಹೃದಸ. ೭೪). [ಅಲಕ್ಕು + -ಅನೈ) 
ಅಲಕ್ಕು (ನಾ). ಬೇರೆಯಾಗಿ ನಿಲ್ಲುವುದು. 
ಅಲಕ್ಕಾಗು ಬೇರೆಯಾಗಿ ನಿಲ್ಲು: ನೋಡಿದಿರಾ ವೆಂಕಣ್ಣ, ಯಜ 
ಮಾನರ ಬುದ್ಧಿ ವಂತಿಕೆ, ನಮ್ಮನ್ನು ಮುಂದೆ ನೂಕಿ ತಾವು ಅಲಕ್ಕಾಗುವುದು 
(ನಟಸಾ. ೩೪೭). [<- ಮರಾ. ಹಿಂ. ಆಲಗ್‌ (ಆ ಸಂ. ಅಲಗ್ನ)] 
ಅಲಕ್ತೆ (ನಾ). ಎ ಅಲಕ್ತಕ: “ಆಲಕ್ತಮೆನಲಲತಗೆ[ಗೆ] ನಾಮಮಕ್ಕುಂ? 
(ಮಂಗರಾ. ೧೦೧-೩೦) ; ಯೋಷಿಚ್ಚರಣಾಲಕ್ತಾಂಶುವಿಂ ಕೆಂಪಡರ್ದು 
ಲತೆಯ ಬಾಟಕ್ಟೊಂಪದಿಂದೊಪ್ಪಿ .. . ಇರ್ದ ಹಾರೀತಕ ಹರಿತಶಿಲಾ 
ಪಟ್ಟಿ ದೊಳ್‌ ಭೂಪನಿರ್ದಂ (ಕಾದಂಉ. ೧೦೨). (ಸಂ. 
ಅಲಕ್ಷ ಕೆ (ನಾ). ಅರಗು: ಆತ್ಮಾಂಗದೊಳ್‌: ರೋಹಿಣೀಚರಣಾಲಕ್ತಕ 
ರಾಗೆ ಮಚ್ಚಿಜಿದುದೋ (ಸಂಪಭಾ. ೪-೫೦). [ಸಂ.] 
ಅಲಕ್ತೆ ಕಚ್ಛನಿ (ನಾ). ಅರಗಿನ ಹೊಳಪು; ಅರಗಿನ ಕೆಂಪು ಬಣ್ಣ: 
ಕವಿಲಾದ ರತ್ನಕಂಬಳಮುಮಲಕ್ತ ಕಚ್ಛ ನಿಯಲಕ್ಷ ಕಮುಂ ಕಿಸುಗಲ್ಲ ರತ್ನ 
ಕಂಬಳಮುಂ (ಮಲ್ಲಿಪು, ೧೨-೯೦). [ಅಲಕ್ಸಕ 4 ಛವಿ) 


೪೧೫ 


35 


ಅಲಗಣಸು 


ಅಲಕ್ಷೆಕೆದ್ರವ (ನಾ). ಅರಗಿನ ರಸ; ಅರಗಿನ ದ್ರಾವಕ: ಈ ಬಗೆ 
ಯೊಳಲಕ್ತಕದ್ರವದೊಳೊಂದದೆ ನಿಂದವು ಪಾದಪಂಕಜಂ (ಪಂಪಭಾ. 
[ಅಲಕ್ತಕ- ದ್ರವ] 
ಅಲಕ್ರಕೆರಸ (ನಾ). - ಅಲಕ್ತ್ಷಕದ್ರವ : ಚೆಂದಾವರೆ ಚೆಂಬಿಸಿಲಿಂದೊಂ 
ದುವ ತೆಆದಿಂದ ನಿನ್ನ ಮೃದುಪದಯಾಗಮೆಂದೆಂದಿನವೊಲಲಕ್ಷ ಕರಸ 
ದಿಂದಂ ಪೇಟೊಂದಿತಿಲ್ಲಿದೇನಿಂದುಮುಖಿ (ಕಾದಂಪೂ. ೩೩೨). 
[ಅಲಕ್ಷ ಕ + ರಸ] 
ಅಲಕ್ತ್‌ರಸ (ನಾ). ಇ ಅಲಕ್ಷ ಕದ್ರವ : ಪಸುರ್ಮಣಿಯ ಸೋಪಾನಕ್ಕೆ 
ಪದತಳಮಲಕ್ತರಸದಿನಲ್ಲಿಗಲ್ಲಿ ಗಂದಂಗೊಳಿಸಿದ ಕೆಂಬರಲ ಸಿರಿಯಂ ನಿರ 
ವಿಸುತ್ತಿರೆಯುಂ (ರಾಜಶೇ. ೭-೧೭ ವ). [ಆಲಕ್ತ + ರಸ] 
ಅಲಕ್ಷಣ (ಗು). ೧. ಲಕ್ಷಣವಿಲ್ಲದ. (ನಾ). ೨. [ಕಾವ್ಯಮಾ] ಒಂದು 
ಬಗೆಯ ವಾಕ್ಯದೋಷ : ಆನರ್ಥಕ, ಶ್ರುತಿಕಕೋರ, ವ್ಯಾಹತಾರ್ಥ, 
ಅಲಕ್ಷಣ, ಸ್ವಸಂಕೇತ, ಪ್ರಕ್ಲುಪ್ತಾರ್ಥ, ಅಸಂಮತ, ಅಪಭಂದಸ್ಸು... 
ಯೆಂಬ ಯೆಂಟು ವಾಕ್ಕದೋಷಮಿಲ್ಲದೆ (ವಿನೇಕ. ೨೨೬). [ಸಂ.] 
ಅಲಕ್ಷ (ಗು). - ಅಲಕ್ಷ್ಯ ೧: ದೃಷ್ಟದಲ್ಲಿ ಕೊಟ್ಟುದ ಲಕ್ಷಿಸಲಜಿಯದೆ 
ಅಲಕ್ಷವ ಲಕ್ಷಿಸಿ ಕಾಂಬುದಕ್ಕೆ ಲಕ್ಷ್ಮ ನೇನು (ಮೋಳಿಮಾ. ೨೮೩-೫೪). 
[ಸಂ. ಅಲಕ್ಷ್ಯ] 
ಅಲಕ್ಷಿತ (ಗು). ಲಕ್ಷ್ಯಕ್ಕೆ ಬೀಳದ ; ಗಮನಕ್ಕೆ ಬಾರದ; ಕಡೆಗಣಿ 
ಸಿದ. [ಸಂ.) 
ಅಲಕ್ಷಿಸು (ಕ್ರಿ). ಕಡೆಗಣಿಸು ; ಉದಾಸೀನಮಾಡು : ಅಡುಗೆಮನೆಯು 
ನಮ್ಮಿಂದ ಅಲಕ್ಷಿಸಲ್ಪಡುವಂತಹ ಸ್ಥಳವಲ್ಲ (ಅಡುಸಾ. ೧೧). 
[ ಅಲಕ್ಷ್ಯ * -ಇಸ್ಯು] 
ಅಲಕ್ರ್ಮಿ (ನಾ). ದಾರಿದ್ರ್ಯ; ಬಡತನ: ಮಾನವೇಂದ್ರನು ಮಡಿದೊ 
ಡಾತನನೂನ ಲಕ್ಷ್ಮಿಯಲಕ್ಷ್ಮಿಯಾಯಿತು (ಬಸಪು. ೬೧-೩೮). 
[ಸಂ. ಅಲಕ್ಷ್ಮೀ) 
ಅಲಕ್ಷ್ಯ (ಗು). ೧. ಕಾಣಲಾಗದ; ಗಮನಕ್ಕೆ ಬಾರದ ; ತಿಳಿಯ 
ಲಾಗದ (ನಾ). ೨. ಲಕ್ಷ್ಮ್ಯವಿಲ್ಲದಿರುವುದು; ಕಡೆಗಣಿಸುವುದು ; 
ಲೆಕ್ಕಕ್ಕೆ ತಾರದಿರುವುದು; ಉದಾಸೀನತೆ; ವಿಮನಸೃತೆ, [ಸಂ.] 
ಅಲಗ (ನಾ). ಮೃದಂಗವಾದನದಲ್ಲಿ ಒಂದು ರೀತಿ; ಮದ್ದಳೆ 
ಬಾರಿಸುವುದರಲ್ಲಿ ಒಂದು ಕ್ರಮ: ಸಮಹಸ್ತ ಅರ್ಧಸಮಹಸ್ತ ಕರ್ತರಿ 
ಅರ್ಧಕರ್ತರಿ ವಿಷಮಕರ್ತರಿ ಅಲಗ ಬೊಟ್ಟಳಗ ಬೊಟ್ಟುಗಳಂ ನುಡಿ 
ಸುತ್ತ (ವಿರೂಪಾ. ೮೦). [?] 
ಅಲಗಂಬು (ನಾ). ಹರಿತವಾದ ಅಲಗಿನಿಂದ ಕೂಡಿದ ಬಾಣ: 
ಅಲಗಂಜಿಂಗಳ್ಳದ ಮನಮಲರಂಬಿಗಳ್ಳಿದಪ್ಪುದಸಿಯಳೆ ಮಸೆದಿರ್ಪಲ 
ಗಂಬು ತನುವನಲ್ಲದಲರಂಬಿನ ತೆಜದೆ ಮನವನೇಂ ಭೀದಿಕುಮೇೇ 
(ಪಾರ್ಶ್ವಪು. ೩-೨೫). [ಅಲಗ್ಗು * ಅಂಬ್ಯು]) 
ಅಲಗಣಸು (ನಾ). ೧. ಅಲಗಿನ ಸ್ಪರ್ಶ, -ವಿಟು, ಹೊಡೆತ: 
ಯೋಗಿಗೆತ್ತಿದ ಖಡುಗಧಾರೆ ವಿಯೋಗಿಗೆತ್ತಿದ ಸಬಳವಖಳ ವಿರಾಗಿಗಳ 
ಹೆಡತಲೆಯ ದಡಿ ನೈಸ್ಮಿಕರಿಗಲಗಣಸು ಅಗಮಿಕರೆದೆಶೂಲ. .. ಎಸೆದುದು 
ಕುಸುಮಮಯ ಸಮಯ (ಕುವ್ಯಾ ಆ. ೫-೬); ಅನಿಮಿಷರಿಗಲಗಣಸು 
ನಿನ್ನಾನನದ ಲಕ್ಷಿ ಒಗೆ ಮಾಂದ್ಯವೇಕೆ (ನಿಭಾಗ. ೧೦-೩೧-೮) ; ಬಣಗು ಕಪಿ 
ಕೇಳೆಲವೊ ರಣಕಲಗಣಸಹನು ಹನುಮಂತನಾತನ ಕುಣಿಹವೇನಾಯ್ತೆಂ 
ಬುದನು ನೋಡಳಿದ ಕಪಿಭಟರ (ತೊರಕಾ. ೬-೩೨-೩೪). ೨. ಹೊಯ್‌ 
ಕಯ್‌ ; ಸಮಾನ: ಪ್ರತಿಸ್ಪರ್ಧೆ: ದುಗುಲದ ಮಆಕಿಯೊಳ್‌ ಜಲ 
ಜಲಿಪ ರೆತ್ನದೀಪಕ್ಕ ಲಗಣಸೆನುತಿರ್ಪುದಧರಮರುಣಾಧರೆಯಾ (ಮಲ್ಲಿಪು. 
೩-೭೪) ; ಜಲಜಲಿಪ ಭಾಜನಾಂಗನುಹೀಜಕ್ಯಲಗಣಸೆನೆ ಕೊಸಗೆಸೆದುದು 


೪-೬೭). 


ಅಲಗೆಣಿಸು 


ಮಲರ್ದಲರ್ದು ಳೃಲರ್ದ ಮಿಸುಪ ಪೊಸತಲರ್ದಲರಿಂ (ಚಂದ್ರವು. ೭-೫೬); | 
ಚರಿತ್ರದೊಳು ಗಂಗೆಗಲಗಣಸು [ಪಾಠಾಂ. ಗಣಿಸು] ಪತಿಭಕ್ತಿಯೊಳರುಂಧ | 


ತಿಗೆ ಸರಿ (ಹಚಕಾ. ೧-೪೪); ರತಿಗಲಗಣಸು ರಂಭಿಗೆ ಸರಿಮಿಗಿಲು | 
ಭಾರತಿಗೆಕ್ಕೆ ತೆಕ್ಕೆ (ಕುರಾಸಾಂ. ೧೭-೩೭). &. ಅಧಿಕವಾಗುವುದು 51 
ಹೆಚ್ಚಾಗುವುದು. | 
ಅಲಗಣಸಾಗು - ಮಾರು; ಸ್ಪರ್ಧಿಸು: “ಅಲಗಣಸಾದುದು-ಪ್ರತಿ: 
ಹತಕ್ಕೆ ಪೆಸರ್‌? (ಕಶಸಾ. ೧೫-೨೯೬) ; “ಅಲಗಣಸಾದುದು ಮಿಕ್ಳುದು 
ಗೆಲೆನಂದುದು ” (ಕವಿಕಂ. ೧೩೭). [ಅಲಗ್ಕು * ಅಣಸ್ಯು] 
ಅಲಗಣಿಸು (ಕ್ರಿ). ಅಸಹ್ಯವಾಗು: “ಅಲಗಣಿಸಿತೆನಲ್ಯ ಸಹ್ಮಮೆಂದಜಗಗೆ? | 
(ಭಾರನಿ. ೫೧). [2] 
ಅಲಗರ್ಜಿ (ಗು). ಚಟುವ ಓಕೆಯಿಲ್ಲದ: ಅಲಗರ್ಜಿ ನಿತ್ರಾಣವಾದ 
ಎತ್ತುಗಳಿಂದ ಹೊಲದ ಕೆಲಸವು ಸಾಗುವುದಿಲ್ಲ (ಕೃಷಿಪ್ರ. ೫೩). 
[4- ಮರಾ. ಅಲಗರಜೀ, ಅಲಗರದ, ಅಲಗರದೀ] 
ಅಲಗರ್ಜಿತನ (ನಾ). ಅಲಕ್ಷ್ಯಮಾಡುವುದು; ಉದಾಸೀನತೆ : 
ತಂದೆಯ ಅಲಗರ್ಜಿತನ ರಾಗಣ್ಣನನ್ನು ಕೊರೆಯಿತು (ಗೀಚುಗೆ. ೫೮). 
[ಅಲಗರ್ಜಿ + -ತನ] 
ಅಲಗರ್ದ (ನಾ). ನೀರುಹಾವು. [ಸಂ] 
ಅಲಗಿಕ್ಕು (ಕ್ರಿ). ಅಲಗಿನಿಂದ ಇರಿ; ಕತ್ತಿಯಿಂದ ಚುಚ್ಚು; 
ಶಸ್ತ್ರಪ್ರಹಾರ ಮಾಡು: ಉಕ್ಕಿದುವು ಕಂಬನಿಗಳಧರೋಷ್ಮಮದಿರಿತ 
ಲಗಿಕ್ಳಿ ತಿರುಪಿದವೊಲಾಯ್ತು (ಜೈನಿಭಾ. ೧೯-೧೪); ಕಾರನ್ಮುನ ಮಾತು 
ಕೇಳಿ ಆನಂದರಾಯನ ಎದೆಯಲ್ಲಿ ಒಮ್ಮೆಲೆ ಅಲಗಿಕ್ಸಿ ಹೊಡೆದಂತಾಯಿತು 
(ತೊಳೆಮು. ೫೨). [ಅಲಗು + ಇಕ್ಕು] 
ಅಲಗಿನಗಿಡ (ನಾ). ಒಂದು ಗಿಡ (ಮೈಔಗಿ. ೫೧). [ಅಲಗಿನ? * ಗಿಡ] 
ಅಲಗು -"ಅಲುಗ್ಗು ? ನೋ. 
ಅಲಗ್ಕು (ನಾ). ೧. ಕತ್ತಿ, ಚಾಕು, ಚೂರಿ ಮುಂತಾದ. ಆಯುಧ 
ಗಳ ಹರಿತವಾದ ಅಂಚು, --ಬಾಯಿ: ಕುಸುಮಕಾರ್ಮುಕನ 
ಪೊಡೆಗೆ ಪದವಡಿಸಿ ಕಾಸಿ ಕಂದಿಸಿದ ಸೆಲಗಿನಂಬಿನಲಗುಗಳಿವೆನಿಸಿ ಕಡು 
ಗಂದಿ ಸೂಸಿದೆ ಪಾಸಿದೆಳೆದಳಿರ್ಗಳುಂ (ವರ್ಧಪು. ೫-೬೩ ವ) ; ಎಲವೊ 
ಕಸನಿ ಕೇಳೀ ಮಹಾಯುಧದಲಗಿಗಳಿಯದೆ ಸಮರದಲಿ ನೀನುಳಿದೆಯಾದಕೆ 
(ತೊರರಾ. ೬-೨೭-೫೨). ೨. ಕತ್ತಿ; ಖಡ್ಗ: ಮಿಸುಗುವ ರನಿಬಿಂಬಂಗಳ್‌ 
ಮಸೆದಲಗುಗಳಂ ಪಳಂಚಿ ಮಿಂಚುವ ಕಾಂತಿಪ್ರಸರದೆ ನೀಲೋತ್ಪಳ 
ಕುಮುದಸಮಾಜಮನಿಳಿಸಿ ಪೊಳೆದುವಂಬರತಳದೊಳ್‌ (ಕಾದಂಪೂ. 
೪೬೬) ; ಮದನನಲಗಿನ ಮೊನೆದೋಜಕಿದನೊಡನೆ (ಮಲ್ಲಿ. ೫-೧೧) ; 
ಅಲಗಿನ ತುಪ್ಪದ ಸವಿಗೆ ಲಲ್ಲೆಯಿಂದ ನಕ್ಸಿದಡೆ ಅಲಗಿನ ಧಾರೆ ನಾಲಗೆಯ 
ತಾಗಿ ಆ ಜೀವ ಹಲು ಬುವ ತೆಜದಂತೆ (ಏಲೇ ಶ್ವ. ೨೦) ; ಮುನಿದು 
ಗಗನಕ್ಕಲಗನುಗಿದಡೆ ಗಗನವಳುಕುವುದೇ (ಕುವ್ಯಾಭೀ.೩-೪೬); ಮುನಿಪ 
ನುತ್ತರದಲಗು ಬೆನ್ನಲಿ ಮೂಡಿದುದು (ತೊರರಾ. ೧-೯-೨೮). ೩. ಬಾಣ; 
ಅಂಬು : ಹೊಗರಲಗ ತಲೆಗಿಂಬ ರಚಿಸೆನೆ ಪಾರ್ಥ ಕೈಕೊಂಡು ಬಿಗಿದ 
ಬಿಲುಗೊಂಡೆದ್ದು ಮಂಡಿಸಿ ಹೊಗರ ಕವಲಂಬೈದನೆಚ್ಚನು (ಕುವ್ಯಾಭೀ. 
೧೦-೨೨) ; ಅಲಗನೊಡಲೊಳು ತೊಳಸಿದಂತಿರೆ ಬಳಲಿದನು ಭೂಪಾಲ 
(ಕುವ್ಯಾದ್ರೋ. ಪರಿ. ೨೮೨) ; ಸವಗದೊಳೆಚ್ಚ ಕಣೆ ಬೆಚ್ಚಂತಾಗಲೊಡಂ 
ನಾಂಟದಲಗನಲಘುಭುಜಪ್ರತಾಪಂ ಎನಸುಂ ಬಗೆಯದೆ (ರಾಮಾಶ್ಹ. 
೧೪೫-೪). 
ಅಲಗಿನಂಬು - ಅಲಗಂಬು : ಕಣಗಿಲೆಯ ಕೋಲುಳಿಯಂಬು ಕವ 
ಲಂಬಲಗಿನಂಬೀಸಾಡಿದುವು ಪರಸ್ಸೆನ್ಮಸಾಗರವ (ಕುವ್ಯಾಡ್ರೋ. ೧೦-೪). 
ಅಲಗಿನ ಚಾವಢಿ - ಆಯುಧಾಗಾರ: ಈ ಪಟ್ಟಿಣದಲ್ಲಿ ಗುಡಿ, ಹಳೆಯ 


೪೧೬ 


5 


10 


30 


45 


ಅಲಘುತರ 


ಮನೆ, ಜಾನಸಾಲೆ, ಮದ್ದಿನ ಮನೆ, ಅಲಗಿನ ಚಾವಡಿ... ನಾವು ಕಂಡು 
ಕೊಂಡಿದ್ದೇವೆ (ಮಂತ್ರಶ. ೫೩-೬). 
(ಡೇ. | ತಮಿ. ಮಲ, ಅಲಗು ; ತೆಲು. ಅಲುಗು] 

ಅಲಗುಗಣೆ (ನಾ). - ಅಲಗಂಬು: ಅಲಗುಗಣೆಗಳೊ ಮೇಘತರುವಿನ 
ತಳಿತ ತುದಿಗೊಂಬುಗಳೊ ಬೀಳುವ ತಲೆಗಳೋ ತತ್ಸಲ ಸಮೂಹವೊ 
ಚಿತ್ರವಾಯ್ತೆಂದ (ಕುವ್ಯಾಭೀ. ೪-೮೮). [ಅಲಗ್ಮು + ಕಣೆ] 

ಅಲಗುಗಾಣಿಸು (ಕ್ರಿ). ಅಲಗಿನಿಂದ ಹೊಡೆ; ಆಯುಧದಿಂದ ಪ್ರಹ 
ರಿಸು: ತೊಳಲದಡವಿಗಳಿಲ್ಲ ತೋಹಿಗೆ ಸಿಲುಕದಿಹ ಮೃಗವಿಲ್ಲ ಬೇಂಟಿ 
ಯೊಳಲಗುಗಾಣಿಸದಿರ್ದ ಮೃಗವಿಲ್ಲಿನಿತು ಪರಿಯಂತ (ತೊರರಾ. 

[ಅಲಗ್ಯು + ಕಾಣಿಸು] 

ಅಲಗುಧಾರೆ (ನಾ). ೧. ಕತ್ತಿಯ ಅಂಚು, ಬಾಯಿ. ೨. ಬಾಣ 
ಗಳ ಧಾರೆ, “ಮಳೆ: ಹದಿನಾಲ್ಕು ವರ್ಷದ ಹಸುಳೆಯನು ರಿಪುಬಲದ 
ಮುಂದಿರಿಸಿಯಲಗುಧಾರೆಯ ಮೊನೆಗೆ ನೂಕಿಯೆ ತಾನೆ ಕೊಲಿಸಿದೆನು 
(ಕುವ್ಕಾದ್ರೋ. ಪರಿ. ೨೮೩). [ಅಲಗ್ಕು + ಧಾರೆ] 

ಅಲಗುಮಣಖಕಿ (ನಾ). ಆಯುಧಗಳ ಏಟನ್ನು ತಡೆಯಬಲ್ಲ ರಕ್ಷಾ 
ಕವಚ: ಅಲಗುಮಣಕಿವುಳ್ಳ ನಂಗೆ ಶಸ್ತ್ರದ ಭಯವೇತಕ್ಕೆ (ಮದೇಮ್ಮ- 
೧೩). [[ಅಲಗ್ಯು + ಮಟಕ್ಕೆ] 

ಅಲಗುನಿಡಿ (ಕ್ರಿ). ಕತ್ತಿಯನ್ನು ಹಿಡಿ; ಆಯುಧವನ್ನು ಧರಿಸು : ಮಲ್ಲ 
ಗಾಸೆಯ ತೆಗೆದುಟ್ಟು ನಲಿದು ಭರದಲ್ಲಿ ವಡ್ರಾಂಗಿಯ ತೊಟ್ಟು ಸಲ್ಲಲಿತ 
ಲಗುವಿಡಿದು ಕಲಿನೀರಭಟಿರು (ಜೀವಂಸಾಂ. ೫-೩೫). [ಅಲಗ್ಗು + ಪಿಡಿ,] 

ಅಲಗುಹುಲ್ಲು (ನಾ). ಸೋಕಿದರೆ ಮೈಕೈಗಳನ್ನು ಕತ್ತರಿಸುವಷ್ಟು 
ಹೆರಿತವಾದ ಅಂಚುಳ್ಳ ಒಂದು ಬಗೆಯ ಹುಲ್ಲು; ಗಲಕುಹುಲ್ಲು 
(ಕಿ). [ಅಲಗ್ಯು * ಹುಲ್ಲು (ಆ ಫುಲ್‌)] 

ಅಲಗೆ (ನಾ). ಅಲಗೆ ಎಂಬ ಹುಲ್ಲು; ಆ ಹುಲ್ಲಿನಿಂದ ಮಾಡಿದ ಹಗ್ಗ : 
ಒಲವಿಂದೀವೊಡೆ ಗೋವಂಗಲಗೆ' ಕೊಟಲ್‌ ಕೋಡಕಾಳೆ. ಕೋಲುಡೆ 
ದೋಲ್‌: ಕಂಬಲ ಕಲ್ಲಿ ಚೆಲ್ಲಿ ಪೀಲಿಯ ತಲೆಸುತ್ತಲ್ಲದೆ ಮಹಾಗ್ರಪೂಜೆ 

ವಿರುದ್ಧಂ (ಜಗನಿ. ೧೭-೨೨). [1] 

ಅಲಗೆಗಟ್ಟು (ಕ್ರಿ). ಅಲಗೆಹುಲ್ಲನ್ನು ತಲೆಗೆ ಕಟ್ಟು : ದೇವರ ಜೊರೆಯ 
ವಿದಗೃಜನಾವಳಿಯುಮನಲಗೆ (ಪಾಕಾಂ. ನೆಗಲೆ] ಗಟ್ಟ ಮಾಜುತ್ತುಂ ನಾನಾ 
ವಿಧದೊಳೆ ಪೊಳ್ಳಾಡುವ ಡಾವರ ಡಾಕಿನಿಯ ಮನೆಯನಾಗಳ್‌ ಕಂಡಂ 
(ಸಂಚತಂ. ೧೫೨-೧೯). [ಅಲಗೆ * ಕಟ್ಟು] 

ಅಲಗೆವಾರ (ನಾ). ಅಲಗೆ ಹುಲ್ಲಿನಿಂದ ಮಾಡಿದ ಹಗ್ಗ, --ಚಾವಟ 
(?) : ಭೋರ್ಗರೆದುಲಿವ ಘಂಟಿಯುಮುರಗೆಜ್ಜೆಯುಮಂದಂಬಡೆಯೆ 
..* ನವಿಲ ಕಂಠದ ಬಾಸಿಗಮುಮಲಗೆವಾರಮುಂ ಉರಚೆಲ್ಸಿಯುಂ 
ಸೇವಣಮುಂ ಲೀಲೆವಡೆಯೆ . .. ವೃಷಬಲೀವರ್ದಧ್ವಾನಮುಂ... 
ವಿಜೃಂಭಿಸೆ (ಜಗವಿ. ೪-೮೦ ವ). [ಅಲಗೆ * ವಾರ?) 

ಅಲಗೇಜು (ಕ್ರಿ). ಕತ್ತಿಯನ್ನು ಹಿಡಿ (7): ರಣಕ್ಕೆ ಆಲಗೇಟಿದಲ್ಲಿ 
ಹಲುಬಿದರೆ ಬಿಡುವರೆ? ಭಕ್ತಿಗೊರೆಗಟ್ಟ ತಪ್ಪಿಹೆನೆಂದರೆ ಬಿಡುವರೆ 
(ಮೋಳಿಮಾ. ೪೯-೨೦೬). ([ಅಲಗ್ಯು * ಏಲ್ಲ] 

ಅಲಘು (ಗು). ೧. ಲಘುವಲ್ಲದ: ಕಲಿತ ಮಂತ್ರೌಷಧಿಗಳಿಲ್ಲ ಸಫಲ 
ಗಳಿಂದವಲಘುಸಂಕಲ್ಪಸಿದ್ಧಿಸಿತಾತ್ಮಸಂತೋಷ (ವೆಂಕಾರಾ. ೨-೯-೪). 
(ನಾ). ೨. ಹಗುರವಲ್ಲದ ವಸ್ತು; ಮಹತ್ವವಾದದ್ದು. [ಸಂ.] 

ಅಲಹಘುತರ (ಗು). ತುಂಬ ತೂಕವಾದ; ಮಹತ್ತರವಾದ; 
ಮೇಲಾದ : ಜಲನಿಧಿಮುಂ ಮಟಕಿಗೆವಂದ ಕುಲಪರ್ವತ ಸಂಕುಲಮಂ 
ರಕ್ಷಿಸಿ ತಳೆದತ್ತಲಘುತರ ಶ್ರೀಯನಸಮಗಂಭೀರತೆಯಂ (ಪಂಚತಂ, 


[ಸಂ.] 


೩-೮-೩೯). 


೧೦೩-೧೮). 


ಅಲಘುಭುಜ 


ಅಲಘುಭುಜ (ನಾ). ೧. ಉದ್ದವಾದ ತೋಳು; ದೀರ್ಫೆಬಾಹು. 
೨. ತೋಳುಬಲವುಳ್ಳವನು : ಅಲಘುಭುಜನಾಗಿಯು . . . ಮೇರು 
ಕಠಿಣ ಭೋಗಾಧಾರಂ (ಕವಿರಾ. ೩-೪೩) ; ಅಲಘುಭುಜರೆನಿಪ ಖೇಚರ 
ಕುಲತಿಲಕರ್‌ (ಸಂರಾಮಾ. ೧೦-೧೬೬). [ಅಲಘು + ಭುಜ] 


೪೧೭ 


ಅಲಘುಭುಜಬಲ (ಗು). ಮೇಲಾದ ತೋಳುಬಲವುಳ್ಳ ; ತುಂಬ] 5 


ಬಲಶಾಲಿಯಾದ: ಅಲಘುಭುಜಬಲಕರ್ಣ ನುಡಿದನು ಕೌರವೇಂದ್ರಂಗೆ 
(ಕುವ್ಯಾಭೀ. ೧-೬). [ಅಲಘುಭುಜ + ಬಲ್ಯ) 
ಅಲಘುಸಾಹಸಿ (ನಾ). ಮೇಲಾದ ಸಾಹಸವುಳ್ಳ ವನು; ಮಹಾ 
ಪರಾಕ್ರಮಿ: ವಲಲ ಮೆಚ್ಚಿ ದೆನೈ ಮಹಾದೇವಲಘಂಸಾಹಸಿ ತನ್ನ 
ಬಿಡಿಸಿದೆ (ಕುವ್ಯಾವಿ. ೪೯೫). 
[ಸಂ. ಆಲಘುಸಾಹಸಿನ್‌ (ಅಲಘು * ಸಾಹಸಿನ್‌)] 
ಅಲಘೂಚ್ಚಾರಣೆ (ನಾ). ಪ್ರಸ್ಟವನ್ನು ದೀರ್ಫ್ಥವಾಗಿ ಉಚ್ಚರಿಸು 
ವುದು: ಅಜನೆಯ ವಿಭಕ್ತಿಯೊಳಲಘೂಚ್ಚಾರಣೆ ಯಥೇಷ್ಟಂ (ಕ ಎರಾ. 


೨-೧೮). [ಅಲಘು * ಉಚ್ಚಾರಣೆ) 


10 


ಅಲಚು (ಕ್ರಿ). ಎ ಅಲಸ್ಕು : ಶರಧಿಯೊಳಗಣ ವಸ್ತುಗಳನಲಚಿ ಜಾಲಿಸುವ |15 


ತೆರೆಯಂತೆ (ಮಂಕುಕ. ೨೨೫). (ದೇ. |! ತಮಿ. ತುಳು. ಅಲಸು] 
ಅಲತಗೈ, ಅಲತಿಗೆ (ನಾ). ಅರಗು; ಅರಗಿನ ರಸ್ಕ —ಬಣ್ಣಿ; 

ಲಾಕ್ಷಾರಸ : ಆಡಿಯೂಡಲ್ಯಲತಗೆಯಂ ತುಡಲೈ ತುಡುಗೆಯಂ. .. 

ಕುಡುವಮರಿ ಕಲ್ಪಲತೆಯನೆ ಪೋಲ್ತಳ್‌ (ಆದಿಪು. ೭-೧೧) ; ಈಕೆಯ ಪದ 


ದಲತಗೆ ಕೃಷ್ಣನಂಗದೊಳ್‌ ಪೊರೆಗುಂ ಬೇಟದ ಮುದ್ರೆ ಗಳಂತೆ (ಜಗಎ. [20 


೨೦-೧೦೮). ಅಲತಿಗೆ : ಉದಕಡೊಳಲತೆ£ತಿ3]ಗೆ ದಾಳಿಂಬದ ರಜಮೆಳ 
ಗಣುಕೆಯಣಿಲೆಯೆಂಬಿನನಕೆದಂತದಟ್‌ಂ ನಸ್ಕಮನೆಜಕಿಗೊರ್ಮೊದಲೊಳ್‌ 
ಮೂಗೊಡೆದು ಸುರಿವ ರಕ್ತಂ ಮಾಣುಂ (ಲೋಕೋಸ. ೯-೮೦) ; ಅಲತಿಗೆ 
ಗಾಲ್ಗಳ ಕಂಚುಕಿಯೊರ್ವಳ್‌ (ಜಯಕಾ, ೨-೧೯) ; ಎಡೆವಿಡದೆಡೆಯಾ 
ಡುವ ಸಿರಿವಡದಿಯಡಿಯಲತಿಗೆಯಣ್ಟುವಡೆದು (ಚಿಕವಂ. ೩೪-೧೫) ; | 
ಅಲತಿಗೆಯನಾಂತ ನೊಸಲಿಂದೆ ಮುಂಡಾಡಬಹೆ (ರಾಘಚ. ೭-೫೦). 
[ಆ ಸಂ. ಅಲಕ್ತಕ] 
ಅಲತಗೈೆ (ನಾ). ಏಳುನೂರು ಗ್ರಾಮಗಳುಳ್ಳ ಒಂದು ಸೀಮೆಯ 
ಹೆಸರು: ಕೂಮ್ಲಿ ದೇಶಾಭ್ಯಂತರೇ ಅಲತಗೆ ಸಪ್ತ ಶತಮಧ್ಯೇ ಕೊನ್ನಸೀ 
ನಾಮ ಗ್ರಾಮೋ ದತ್ತಃ (ae. XVI, ೨೪-೬೪ ; 1009) [2] 
ಅಲತಗೆವಜ್ಜೆ (ನಾ). - ಅಲತಿಗೆಗಾಲ್‌ : ನವಕೋಟ ತವಸಿಗಳಲತಗೆ 
ವಚ್ಚಿಗೆ ತವಕದಿಂದಾನೆಅಗುವೆನು (ಶ್ರೀಪಾಲ. ೧-೯). 
` [ಆಲತಗೈ * ಪಜ್ಞೆ] 
ಅಲತಿಗೆ "ಅಲತಗೆ' ನೋ. 


25 


30 


ಅಲತಿಗೆಗಾಲ್‌ (ನಾ). ಅರಗಿನ ರಸವನ್ನು ಲೇಪಿಸಿದ ಪಾದ; ಅರಗು |55 


ಬಳಿದ ಕಾಲು : ಮೆಲ್ಲನೆ ಬಂದಲತಿಗೆಗಾಲ್ಲಳ ಕಂಚುಕಿಯೊರ್ವಳ್‌ ಜಲ 
ಜೋಪಮ ಕರಯುಗಮಂ ಮುಗಿಯುತೆ ಬಿನ್ನವಿಸಿದಳಿಂತು (ಜಯಕಾ. | 
೨-೧೯). [ಅಲತಿಗೆ (ಆ ಆಲತಗೈ) * ಕಾಲ್ಕ್‌) 

ಅಲತಿಗೆರಸ (ನಾ). ಅರಗಿನ ರಸ; ಲಾಕ್ಷಾರಸ : ಅಲತಿಗೆರಸದಲ್ಲಿ 


ಕಲಸುಗೂಳ್ಳಟ್ಟ ಗೂಳೊಲೆದುರಿ ನಿಮಿರ್ವ ಧೂಪಘಟಾ ಮಿಳಿಮಿಳಿಸುವ | 40 


ಸಾಲುಗೈದಿಂದ ರಕ್ಕ ಸವೊಳಲಂತೆ ಮೆಆಕಿದುದಾ ಸದನ 

೨೦-೧೩೧). [ಅಲತಿಗೆ (ಆ ಅಲತಗ್ಗೆ) * ರಸ] 
ಅಲತಿಗೆವೊನ್‌ (ನಾ). (?): ಅಲ್ಲಿಗಲ್ಲಿಗೆ ಸಂಚರಿಪ ಕೇರಳಿಯರ | 

ತಳಿರಡಿಯ ಲೆಪ್ಪದಲತಿಗೆಪೊನ್ನಿಂ ಕೊರ್ಪಿ ಬೆಳೆದ ಕೆಯ್ವೊಲನಿಂ (ರಾಮಾಶ್ವ. | 


(ಭರಚ. 


೭೪-೧೪). P ಈ ಶಬ್ದ "ಅಲತಿಗೆವೊನಲ್‌' ಎಂದಿದ್ದಿರಬಹುದೆ? ಆ 


[ಅಲತಿಗೆ (ಆ ಅಲತಗೈ) * ಪೊನ್‌?) 


ಅಲರ್‌, 


ಅಲತೆ (ನಾ). ಕುದಿಸಿ ಕೆಂಪುಬಣ್ಣ ಕೈ ತಿರುಗಿಸಿದ ಮಸಿ: ಅರಗು 
ಕುದಿಸಿದರೆ ಕೆಂಪುಮಸಿ ಆಗುತ್ತದೆ. ಅದಕ್ಕೆ ಅಲತೆಯೆನ್ನು ತ್ತಾರೆ. ಅಲತೆ 
ಯೊಳಗೆ ಕಾಡಿಗೆ ತಿಕ್ಕಿದರೆ ಆಲತೆಯ ಮಸಿಯಾಗುತ್ತದೆ (ಮುಂಬಯಿ. 
೧-೩೪). [ಆ ಸಂ. ಅಲಕ್ಷ] 

ಅಲತ್ತೂರ್‌ (ನಾ). ಒಂದು ಊರಿನ ಹೆಸರು :. ಅನ್ಮರಿ ಅಲತ್ತೂ 
ರ್ಪೈೊರುಳೊಳ3ಟ್‌ ಪರ್ನ್ನಗರಾದ್ಯನೇಕ ಸಮರಮುಖ (ಮೈಅರಿ. 
೧೯೩೯, ೬೯-೧೫; ಸು. 788). [2] 

ಅಲಪಟೆ (ನಾ). ಅಲೆದಾಟ; ಬಳಲಿಕೆ; ಆಯಾಸ'(9). 

[ಆಲೈ * ಪಟ್ಟಿ (ಆ ಪಾಡ್ಯು)]. 

ಅಲಪಾಕು "ಅಲ್ಪಾಕ' ನೋ. 

ಅಲಪಾಟು (ನಾ). ಅಲೆದಾಟ; ಆಯಾಸ; ದಣಿವು: ಅದಕೆ 
ಈಚೀಚೆಗೆ ಹೊಟ್ಟೆಯ "ಅಲಪಾಟನಲ್ಲಿ' ಅವಳ ದೇಹ ಕ್ಷಯಿಸಿದ್ದುದ 
ರಿಂದಲೂ (ನನ್ನರ. ೫೪). [ಅಲೆ ಪಾಟು (ಆ ಪಾಡ್ಕು)) 

ಅಲಪ್ರು "ಅಲಂಪ್ರ' ನೋ. 

ಅಲಪ್ರ್ಯ "ಅಲೆಪು' ನೋ. 

ಅಲಪುಗಾರ "ಅಲಂಪುಗಾಅ' ನೋ. 

ಅಲಬತ್‌ "ಅಲ್ಪತ್‌? ನೋ. 

ಅಲಬು,, ಅಲುಬ್ಯು (ನಾ). ಒಂದು ಜಾತಿಯ ಹುಲ್ಲು; ಹುಲ್ಲಿನ 
ಜಾತಿಗೆ ಸೇರಿದ ಕಳೆ: ಆ ಸಸಿಯ ಮುಟ್ಟುವ ಸರ್ಪವರ್ಣದ ಸದೆಯಂ 
ಕಳೆದು ಅಷ್ಟಾವರಣದ ಅಲಬಂ ಕಿತ್ತು ದಶವಾಯುವೆಂಬ ಕಸವಂ 
ತೆಗೆದು ಆ ಸಸಿ ಪಸರಿಸಿ ಪ್ರಜ್ವಲಿಸಿ ಫಲಕ್ಕೆ ಬರಲಾಗಿ (ಕೃಷಿಪ್ರ. ೨೯೪) ; 
ತೀರದಲ್ಲೆಲ್ಲ ಎಳೆವಸರು ಗರಿಕೆಯೂ ಅಲಬು ಅಂಚಡಿಗಳೂ ಬೆಳೆದಿದ್ದುವು 
(ಶ್ರೀರಾಪ. ೬೮). ಅಲುಬ್ಮು (ಕ). [4 ?. ತೆಲು, ಅಲಮು] 

ಅಲಬ್ಯು " ಅಲುಂಬ್ಕು' ನೋ. 

ಅಲಬುಂನಬೋಯ (ನಾ). 'ಒಬ್ಬಾತನ ಹೆಸರು: ಅಲಬುಂನ 
ಬೋಯೆಸ್ಕ ಕಾಶ್ಯಾ[ಶ್ಯ] ಪಗೋತ್ರ (ಇಆ. ೪11, ೧೮೭-೨೩ ; 668). 

[ಅಲಬುಂನ್ಯ * ಬೋಯ)] 

ಅಲಭ್ಯ (ಗು). ೧. ಸಿಕ್ಕದಂತಹೆ; ದುರ್ಲಭವಾದ: ತತ್ವಾಲಭ್ಯ 
ವೆಂಬುದಡಂಗಿಸುತಮಿನಿತಿನಿತು ನೆನಪುಗಳಂಗವಿಪ... ನುಡಿಗಡಣೆಯಿಂದ 
(ಬಸಪು. ೭-೧೦). ೨. ಅಪೊರ್ವವಾದ ; ಅಪರೂಪವಾದ [ಸಂ] 

ಅಲಭ್ಯತರ (ಗು). ೧. ಸಿಕ್ಕುವುದು ಕಷ್ಟವಾದ; ತುಂಬ ದುರ್ಲಭ 
ವಾದ. ೨. ತುಂಬ ಅಪರೂಪವಾದ ; ಬಹು ಅನಿರೀಕ್ಷಿತವಾದ : 
ಅಲಭ್ಮತರೆಮಾದ ತದಂಘಿ)ಗಳೆನ್ನಮೇಲೆ ಸಂಕ್ರಮಿಸಿದುವು (ಜಗನಿ. 
೩-೪೨) ; ಏನಲಭ್ಮತರನೋ ನೆಟಲುಂ ಜಳ ಮುಂ ನಿದಾಘದೊಳ್‌ 
(ಚಂದ್ರಪು. ೯-೮೦). [ಸಂ.] 

ಅಲಭ್ಯಲಾಭ (ನಾ). ೧. ಅನಿರೀಕ್ಷಿತವಾಗಿ ಬಂದ ಲಾಭ; ದೊರೆಯ 
ಲಾರದ ಲಾಭ: ವ್ಯಾಪಾರಿಗೆ ಇಂದು ಅಲಭ್ಯ ಲಾಭವಾಯಿತು (ರೂಢಿ). 
೨. (ಆಲಂ) ಅನಿರೀಕ್ಷಿತ ಭೇಟ (ಉಕ): ಏನು ಅಲಭ್ಯಲಾಭ 
ನಿಮ್ಮದು (ರೂಢಿ). [ಅಲಭ್ಯ * ಲಾಭ] 

ಅಲಮಾರು "ಅಲ್ಮೈರ? ನೋ. 

ಅಲರ್‌,, ಅರಲ್ಕ್‌, ಅರಲ್ಕು, ಅರಳ, ಅರಳು, ಅಲರ್ಕು (ಕ್ರಿ). 
ವಿಕಾಸವಾಗು ; ಅಗಲವಾಗು ; ಬಿರಿ ; ದೊಡ್ಡದಾಗು : ಮನ್ಮಥಶಿಖಿ 
ಜ್ವಾಲಾಳಿ ತಳ್ತೇಟಕ ಬೇಯದೆ ಕಾಯ್ದೋಡಿನ ಜೋಳದಂತಲರ್ದೊಡಾ 
ಕಂಪುಂ ಮನಸ್ತಾಪಮುಂ ಪುದಿದೆತ್ತಂಬರೆ (ಕಾವ್ಯಸಾ. ೫೮೮ ಶೂದ್ರಕ); 
ಅಲರ್ದಲರ್ಗಣ್ಗಳ ನೋಟದೆ ಸುಲಲಿತತನು ಶಿಶುವ ಮೆಯ್ಕ ತೀಟದೆ 
ತೆನಗಗ್ಗಲಿಸಿದಲಂಪಂ ಕುಡೆ ಪೊಸತಲರ್ದಂಕುರಿಸಿರ್ಜ ಕಲ್ಪಲತೆಯನೆ 

27 


ಅಲರ್‌, 


ಪೋಲ್ತಳ್‌' (ಆದಿಪು. ೭-೪೬); ಅಲರ್ದ ತಾವರೆಗೆಜಕಿಗಳಿಂ (ಸಾಳ್ವಭಾ. 
೧-೫೮). ಅರಲ್ಮ್‌ : ಜಿನುಗುವ ತುಂಬಿ ತುಂಬಿಯೊಳರಲ್ಲಲರೆಂಬಿ 
ವಣಕಿಂ ಬಸಂತರಾಜನ ಮನೆಯಂತೆ ಕಣ್ಣೆಸೆದು ತೋಲುಗುಮಲ್ಲಿಯ 
ನಂದನಾಳಿಗಳ್‌ (ಆದಿಪು. ೧-೬೫) ; ಪಿರಿದೆನಿಪ ಭಕ್ತಿಭರದಿಂದರಲ್ಲು ಸಿರಿ 
ನೆಲಸಿ ತೋರ್ಪ ಕಣ್ಮಲರ್ಗಳ್‌ ನಟ್ಟಿರೆ (ಕಾದಂಪೂ. ೬೭೨); ಕರ್ಣೋ 
ತೃ್ರಲಂ ಲೋಲಲೋಚನಚಂದ್ರಾತಪದಿಂದರಲ್ಲುದೆನೆ (ಮಲ್ಲಿಪು. ೩-೮೫). 
ಅರಲು, : "ಅರಲುಗೆಂಡ' ಪರಾ. ಅರಳ್‌,: ಏಜುಂಜವ್ವನಂ 
ಶಿವಪೂಜೆಗೆಂದರಳಲಿರ್ದ ಪರಿಮಳದ ಮೊಗ್ಗೆಯಂತಿರ್ದಪುದು (ನಂಬಿರ. 
೪-೪೨) ; ನಾಸಾಪುಟಮರಳೆ ಬೆಮರ್‌ ಚುಮ್ಮೆನುತ್ತುಣ್ಮೆ (ದಶಕು. 
೬-೭). ಅರಳ್ಳು : ವಿಕಸಿತ ಪುಷ್ಪದಂತರಳಿ ಕನ್ನಡಿಗರ್ಕಕೆವಂತೆ ಬನ್ನಿ 
. .. ಪರ್ವಿದಟವ್ಯಮದ್ಭುತಂ (ಪುಣ್ಯಾ ಸ್ತ್ರ. ೧೧೯೪); ಅರಳಿದಬುಜದ 
ಸತ್ತಿಗೆಯೆ ಮಂಜರಿಯ ಕುಸುಮದ (ಕುವ್ಯಾಆ. ೫-೭) ; ಅರಳಿತರಸನ 
ವದನಲಕ್ಷ್ಮಿಯ ಸಿರಿ ವಿಶಾಲದಲಿರ್ದನಮರೇ ಶ್ವರನು (ತೊರರಾ. 
೧-೫-೫೮) ; ಅರಳಿದರಳಿಂ (ಸಾಳ್ವಭಾ. ೨೧-೧೫). ಅಲರು, : ಹುರಿಗಡ 
ಕೆಯೆಂತಾನುಂ 'ಕಾಯ್ಬಾಆದೋಡಿನ ಜೋಳದೊಳ್ಳರಲಲರುವಂತಾನುಂ 
ಟಃ ಕೆಕ್ಕರಿಕೆ ಬಿರಿವಂತಾನುಂ,(ಶಾ ೦ತಿಪು. ೭-೯೨); ದರಹಸಿತಮುಖ 
ವಲರಿ ನೋಡುತಿರೆ (ಬಸಪು. ೬-೨೭) ; ಆ ನುಡಿಯನಾಲಿಸುತ ಮಾಯಾ 
ಮಾನಿನಿಯ ಮೊಗವಲರಿ ಸಲೆ ಸುಮ್ಮಾನದಲಿ (ಪ್ರಭುಲೀ. ೫-೨೮). 

[ದೇ. ॥ ತಮಿ. ಮಲ. ಅಲರ್‌ ; ಶುಳು. ಅರಲ್‌, ಆರಳ್‌, ಅಲರ್‌ ; 
ತೆಲು, ಅಲರು] 
ಅಲರ್‌,, ಅರಲ್ಕ್‌, ಅರಲ್ಕು, ಅರಳ್ಕ್‌, ಅರಳ್ಳು, ಅಲರ್ಕು (ನಾ). 
ಹೂವು; ಪುಷ್ಪ: ಮೊಗಮೆಂಬಂಬುಜದಲರಾ ನಗೆಯೆಂಬ ವಿಕಾಸ 
ಮೊಪ್ಪುವದಆಕೊಳ್‌ ಸುಟ್‌ಗುಂ ಮಿಗೆ ಕಣ್ಗಳೆಂಬ ತುಂಬಿಗಳ್‌ (ಕವಿರಾ. 
೩-೨೫) ; ಅಲರಂ ನೋಯಿಸದೊಯ್ಯನೊಯ್ಯನಳಿಗಳ್‌ ಬಂಡುಣ್ಬುವು 
(ಪಂಪಭಾ. ೫-೮೧) ; ಮಲ್ಲಿಗೆಯಲರ್‌ ನಾಡೆ ರಾಜಿಪ (ಭಾವಟಿಂ. ೪-೨೧). 
ಅರಲ್ಕ್‌ : ತಂದತ್ತರಲ ಮಟಕಿಗಳಂ ಪುಷ್ಪಮೇಘ ಪ್ರತಾನಂ (ಆದಿಪು. 
೧೪-೧೧೮) ; ನಿಶ್ಚಯಮಾಗರಲ್‌ ನಭದೊಳಿಲ್ಲ (ಪದ್ಮರಾ. ೧೧-೫೨) ; 
ವಿರಹತಾಪದಲಿ ನೀಳ್ದರಲ ಪಾಸಿನಮೇಲೆ (ಸಾಂದಪು. ೧೫-೩). ಅರಲ್ಕು: 
ವರಲಿಂಗ ಶಿಖೆಯೊಳೊಂದರಲುಗುಂದಲು ರಾಜ್ಯವಿರದು (ಸಾನಂಚ. 
೩-೯೮). ಅರಳ್ಕ್‌ : ಜಾದಿಯರಳಂ ಕೊಂಡು ಮಲ್ಲಿಗೆಗಳಂ ಕೊಂಡು 
(ಬಸರ. ೩-೨೭) ; ಸಂಪಗೆಯರಳ ಪರಿಮಳ ಪಥ್ಯವೇ ತುಂಬಿಗಳ ತಿಂತಿಣಿಗೆ 
(ಕುವ್ಯಾಡ್ರೋ. ೪-೪೩). ಅರಳ್ಳು : ನನೆಮೊಗ್ಗು ಅರಳು ಮೊದಲಾದವ 
ರಲ್ಲಿಯ ಗೆಂಧವನಜಕಿವುದು ಆಚಾರದಲ್ಲಿಯ ಜಂಗಮಲಿಂಗ (ಆದವ. 
೧೨); ಅಳಿಯಿಲ್ಲದರಳುಗಳಿಲ್ಲಾ ವನದೊಳು (ಅಂಜಚ. ೩-೪೮). 
ಅಲರ್ಕು : ನಕ್ಷತ್ರ ಮುಡಿಯಲರುಗಳಂತೆ ತಡೆಯೆ ಮಹೇಶ್ವರ ಹಿಡಿದನು 
ವರತ್ರಿಶೂಲವನು (ಮೋಚತ. ೩೯-೩೮) ; ವಿಕಸಿತಮಾದ ತಾವರೆಯರಲಿ 
ನೊಳು (ಸೌಂದಕಾ. ೩-೭೭). 

ಅಲರಲರ್‌ (ದ್ವಿರುಕ್ತಿ) : ಬೆಳೆಬೆಳೆದ ರಾಜೀವದಲರಲರ ತುಳಿತುಳಿದು 
(ಜೈಮಿಭಾ. ೩-೩೭). ಅಲರಾಗು ಎ ಹೂಬಿಡು; ಪುಸ್ಪಿತವಾಗು : ಲಲಿ 
ತಾಂಗಿಯ ಕೈಸೋಂಕಿನ ಸವಿಗಂತಲರಾದುದು ಪ್ರಿಯಂಗು (ಶ್ರೀಪಾಲ. 
೫-೩೭). (ದೇ. ॥ ತಮಿ. ಮಲ. ಅಲರಿ; ತೆಲು. ಅಲರು] 
ಅಲರಂಬ, ಅರಲಂಬ (ನಾ). ಹೂವನ್ನು ಬಾಣವಾಗಿ ಉಳ್ಳವನು; 
ಪುಷ್ಪಬಾಣ ; ಮನ್ಮಥ: “ ಅಲರಂಬಂ ನನೆಪಿಲ್ಲಬಲ್ಲಹನೆನಲ್‌ ಪೂವಿಲ್ಲ 
ಕಾವಂ” (ಕರ್ಣಾನಿ. ೮) ; ಅಲರಂಬನಾನೆಯೆನಿಪೀ ತಂಗಾಳಿ (ಕಬ್ಬಿಕಾ. 
೫೫); ಆಲರಂಬನ ಕಂಡರೆ ತೋಣಜ್‌ಸೆಂದು ವ್ಯಾಕುಲದಿಂದೆ ಹಲುಬಿದ 
ಳಬಲೆ (ನೋಹತ. ೯-೩೬). ಅರಲಂಬ; ಅರಲಂಬನಂಗಡಿ ರತಿಯ 


೪೧೮ 


5 


20 


28 


30 


40 


45 


ಅಲರುಗಣೆಯ 


ರಾಗದೋವರಿ ಪದಿರ ಪಾಳೆಯಂ (ಪದ್ಮರಾ. ೮-೮೬) ; ತಾವರೆಯ 
ನೂಲ್ಲಿರುವಿಗಿನಿವಿಲ್ಲನರಲಂಬನು ಅರರೆ ಪೂಡುತ್ತೆಟ್ಟೊ ಡೆ (ಭಾವಚಿಂ. 
೩-೮); ಅರಲಂಬನಟ್ಟುಳಿಯನಂಗನಾತಂಕ ರತಿವರನ ಹಾವಳಿ (ಸಮ್ಯಕ್‌. 
೩-೨೮). [ಅಲರಂಬು * - ಅ) 

ಅಲರಂಬವಗೆಯ (ನಾ). ಕಾಮನ ಶತ್ರು; ಶಿವ: ಅಲರಂಬವಗೆಯ 
ಎ « ಕಜ ಗೊರಲ ಪಣೆಗಣ್ಣ ಮಾದೇವ (ರಾಘಚ. ೧೩-೭). 

[ ಅಲರಂಬ * ಪಗೆ + -೪,] 

ಅಲರಂಬು, ಅರಲಂಬು, ಅರಳಂಬು (ನಾ). ಹೊವಿನ ಬಾಣ: 
ಆಲರಂಬು ಕರ್ಬುವಿಲ್‌ ಕೋಮಲ ಸರಸಿಜನಾಳತಂತು ತಿರು ಮತ್ತಿವಜಾ 
ಬಲದಿನಗಲ್ಲರನೆಚ್ಛಾ ತ್ರಿರೋಕಮಂ ಕಂತು ಬಸಕೆ ಬರಿಸುವನೆಂತುಂ 
(ಕವಿರಾ. ೩-೧೨೧); ಯೋಪಿಜ್ಜನಮಲರಂಬಿನ ವೇಷಂಗೊಂಡಂತೆ 
ನೆಆಕಿದು ಪೂದುಡುಗೆಗಳಿಂ (ಶಾಂತಿಪು. ೮-೨೩); ನೀರ್ಗುಡಿವ ತಾಪಸನ 
ನಂದಲರಂಬಿಗೆ ಗುಜಕಿಮಾಡಿ (ಕಂನವಿ. ೯-೧೪೬) ; ಕಡೆಗಣ್ಣ ಕಾಂತಿ ಕಾವ 
ನಲರಂಬಂ ಕೆದಜಕೆ (ಉಜಶೇ. ೪-೧೪ ವ). ಅರೆಲಂಬು: ಸ್ಮರನರ 
ಲಂಬು ಕೈಬರ್ದುಕಿ ಬರ್ಪವೊಲೊಯ್ಯನೆ ಬಂದು ನಿಂದ ಸುಂದರಿಯನೊ 
ಅಲ್ಲು ಸಿಂಹಬಳಂ (ಪಂಪಭಾ. ೮-೬೪); ನಿನ್ನ ಬೆರಲ್ಲರಲಂಬಾಗದ 
ವಸ್ತು ನಿನ್ನ ನಾಭಿನಳಯಕ್ಕೆ ಪೂಗೊಳಂ ಪುಸಿ (ನಂಬಿರ. ೧೪-೧೭) ; ಚೆಣ್ಣ 
ನೀನಜಕಿಯದಾಡಿದೆ ಹೋಗೆಲವೊ ಮುಕ್ಕಣ್ಣನೆನ್ನರಲಂಬಿಗಳುಕಿ ಹೆಣ್ಣೊ 
ಡಲಾದ ಹಿಂಗಿದರೆ ಕೊಂದಪೆನೆಂದು ನನ್ನೊಳು ಸೆಣಸುವರಾರು (ಮೋಹತ. 
೩೮-೧೦). ಅರಳೆಂಬು : ಅರಳಂಬುಗಳ್‌ ಕಬ್ಬುನಿಲ್ಲುಮಿವು ನಾಡೆ ನಿಬ್ಬರ 
ಮಮರರಂ ಜಯಿಸಲೆಂದವಂ ಬಿಟ್ಟು ಶಂಬರಮಥನಂ (ಚೆಬಪು. ೧೦-೧೩). 

[ಅಲರ್ಕ್‌* ಅಂಬ್ಯು) 

ಅಲರಾಯ್‌ (ಕ್ರಿ). ಹೊವನ್ನು ಆರಿಸು; ಪುಷ್ಪಾಪಚಯಮಾಡು : 
ಅಲರಾಯ್ವ ಪದದೊಳೆರಡನೆಯಲರ್ಗಂ ಕೈನಿ «ಡಿ ಸೇದೆವಡುವರ್‌ 
ಸತಿಯರ್‌ (ಕಾದಂಪೂ. ೧೦೦೫). [ಅಲರ್ಕಾ್‌ * ಆಯ್ಕ್‌]) 

ಅಲರಿಕೆ "ಅಲರ್ಕೆ? ನೋ. 

ಅಲರಿಚ, ಅರಲಿಚ (ನಾ). ಹೂವಿನಲ್ಲಿ ಹುಟ್ಟಿದವನು; ಬ್ರಹ್ಮ: 
ಪೊಟಲಿಚಂ, ಅಲರಿಚಂ, ಕರಹಡಿಚಂ (ಭಾಷಾಭೂ. ೭-೧೬೯ ಉದಾ); 
ಮುನ್ನಾಗಸಮನಳೆವಾಗಳಲರಿಚಂ ತೊಳೆದಿಟ್ಟ ಕುಂಕುಮದಣ್ಬಿ 
ನಿಂದಮೋ . .. ಎಂಬಂತೆ ಕೆಂಪು ಪೆಂಪುವೆತ್ತ ಮೆಲ್ಲಡಿಗಳಿಂ (ಚಿಕವಂ. 
೩೨-೧೨); ಅಲರಿಚಂ ಮುಗಿಲ್ಹೇರಂ ಮುಂತಪ್ಪ ಬಿಡುಗಣ್ಣರುಂ (ಅದ್ಭುತ. 
೧೯-೧೮) ; ಮುರಾರಿಯಂದಲರಿಚಂ ಕಾಲ್ಗರ್ಚಿದಾ ಗಂಗೆಗಾಧಾರಂ ತನ್ನ 
ಶಿರಂಗಡೆಂಬ ಶಿವನಂ ನಾನಚ ಜಿಂ ವಂದಿಪೆಂ (ಮೈಸೂಮೆ. ೧-೨). 
ಅರಲಿಚೆ: “ಅರಲಿಚ ನಾಲ್ಕೊಗ ನುಡಿವೆಣ್ಣೆಜಕಿಯಂ . . . ಎನೆ ಧಾತ್ರಂ” 
(ಕವಿಕಂ. ೨೯). (ಅಲರ್ಕ್‌ + -ಇಚ] 

ಅಲರಿಚು "ಅಲರ್ಚು' ನೋ. 

ಅಲರಿಸು, ಅರಳಿಸು (ಕ್ರಿ). ಅರಳುವಂತೆ ಮಾಡು ; ವಿಕಾಸಗೊಳಿಸು: 
ಮನೆಯೊಳಗಿರ್ದು ಪುರಸ್ತ್ರೀಜನಮುಮನಾತ್ಮ ಪ್ರ ಭಾನದಿಂದಲರಿಸಿದಂ 
(ಅರ್ಧನೇ. ೫-೬); ಹೃದ್ದಿಸಜವನಲರಿಸಿ. .. ಶಿರವ ತೂಗಿಸುವುದೀ ವಚನದ 
ರಚನೆ (ನೋಹತ. ೧-೨೫) ; ನೃಪನಾಸ್ಕಶಶಿಬಿಂಬವಲರಿಸಿದುದು . . .ಜನದ 
ನೇತ್ರಕುಮುದವ (ತ್ರಿಭುತಿ. ೫-೧೩). ಅರಳಿಸು : ಹೃದಯದ ಕಮಲವ 
ನರಳಿಸುವನೆ ಜಯ (ಜಯಕಾ. ೮-೨೨). [ಆಲರ್‌, * -ಇಸ್ಕು] 

ಅಲರು, "ಅಲರ್ಕ್‌' ನೋ. 

ಅಲರ್ಕು “ಅಲರ್ಕ್‌ ನೋ. 

ಅಲರುಗಣೆ "ಅಲರ್ಗಣೆ? ನೋ. 

ಅಲರುಗಣೆಯ "ಅಲರ್ಗಣೆಯ' ನೋ, 


ಅಲರುಗೋಲು 


ಅಲರುಗೋಲು "ಅಲರ್ಗೊಲ್‌' ನೋ. 

ಅಲರುಣೆ, ಅರಲುಣಿ (ನಾ). ಹೂವಿನ ರಸವನ್ನು ಆಹಾರವಾಗಿ 
ಉಳ್ಳುದು; ತುಂಬಿ: “ಎಲ್ಲಿಯುಮಲರುಣಿಯುಂ ತಾಂ ಬಲ್ಲವರಿಂ 
ಭ್ರಮರಮಕ್ಕುಂ ೫ (ಕನಿಕಂ. ೬೯) ; ಅಲರುಣಿಯನಳಿಯೆಂಬರು (ಚಿಬಪು. 
೬-೪೪) ; ಸುಲಿಿವೊರ್ಕುಟಿ ತಾವರೆಯಲರುಣಿಗಳ ಬಳಗದ ನೆರವಿನಿಂ 
ನಿಮಿರ್ದು (ಚಿಕವಂ. ೩೨-೮). ಅರಲುಣಿ : ಅರೆವಿರಿದರವಿಂದೋದರ 
ದೊಳಗೆಳೆಯರಲುಣಿ (ಜಯಕಾ. ೨-೬೨). 

[ಆಲರ್ಕ್‌ + ಉಣ್‌ + -ಣ್ಯ. / ತುಳು. ಅರಲುಣಿ] 
ಅಲರುಣಿಗಣ್‌ (ನಾ). ತುಂಬಿಯಂತೆ ಕಪ್ಪಾದ ಕಣ್ಣು: ನಗೆಗಣ್ಣ 


೪೧೯ 


ಅಲರ್ಗಯ್ದು 


ಪ್ರಭಾತಸಮಯ ಪ್ರೋದ್ಭೂತಶೀತಾನಿಲಂ (ಕುಸುಮಾ. ೧-೫೨). ಅರಲೈ : 
ಮೇಣಿದರ ಲೈಯೊಳಾದ ರಾಗದಿಂ ಪುದಿದರುಣಾರವಿಂದಚಯಮೋ 
(ಕಾದಂಪೂ. ೪೧೪). ಅರಕ್ಳೈ : ಚಂದ್ರಮಂ ಪೊರೆಯೊಳಿರೆ ತಾವರೆ 
ಗರಳ್ಳೆ ಯೇಕೆ (ಚೆಬಪು. ೩೭-೧೬). ಅಲರಿಕೆ : ಕಣ್ಣೆ $ದಿಲಲರಿಕೆಯಿಂಪು 
5 ಕಳೆಯೆ ನಾಸಾನಿಲನ ಕಂಪು ಸುಳಿಯೆ (ಚೆಬಪು. ೧-೨). 
[ಅಲರ್‌, + -ಕೆ] 

ಅಲರ್ಕೆಗುಂದು (ಕ್ರಿ). ವಿಕಾಸವು ಕಡಮೆಯಾಗು ; ಸಂಕೋಚ 
ಗೊಳ್ಳು : ಹಳಹಳನಿರ್ದ ತಾರೆ ಕಳೆಗುಂದಿದ ಚಂದ್ರನಲರ್ಕೆಗುಂದಿದು 
ತ್ಬಲಂ (ಸೂಕ್ತಿಸು. ೯-೨). [ಅಲರ್ಕೆ + ಕುಂದ್ಕು] 


ನಿಡುಗಣ್ಣ ಬಗಸೆಗಂಗಳ ಶಿಶುಮಿಗಗಣ್ಣಲರುಣಿಗಣ್ಣಾ .. . ಬಗೆಗಾತಿಯ | 10| ಅಲರ್ಗಂಪು (ನಾ). ಹೊವಿನ ವಾಸನೆ: ಪೊತ್ತಲರ್ಗಂಪಂ ನೆಗೆದುಲ್‌ 


ರೈದಿದರು (ರಾಮಕಾ. ೭-೯೩). [ಅಲರುಣಿ * ಕಣ್ಣ] 
ಅಲರುದೋರಣ "ಅಲರ್ದೋರಣ' ನೋ. 
ಅಲರುನಕ್ಕಿ "ಅಲರ್ವಕ್ಕಿ' ನೋ. 
ಅಲರುವಿಲ್‌ "ಅಲರ್ವಿಲ್‌? ನೋ. 
ಅಲರುವಿಲು "ಅಲರ್ವಿಲ್‌? ನೋ. 
ಅಲರುನಿಲುಗಾಜಿ (ನಾ). ಹೂವಿನ ಬಿಲ್ಲುಳ್ಳವನು; ಕಾಮ: 
ಅಲರುಪವಿಲುಗಾಜನ ಸರಳೆ ಗಟ್‌ ಗಳವೊಲೆನೆಗಳಲರ್ಗು (ಬಸಪು. ೪-೨೬). 
[ಅಲರುವಿಲು (ಆ ಅಲರ್ನ್ಪಿಲ್‌) * -ಗಾಜ (< -ಕಾಅ)] 
ಅಲರುವಿಲ್ಲ “ಅಲರ್ವಿಲ್ಲ' ನೋ. 
ಅಲರುಸರ (ನಾ). ಪುಷ್ಪಬಾಣ; ಕಾಮ (ಪ್ರಭಣ್ಣ). 
[ಅಲರ್ಕು (ಆ ಅಲರ್‌,) + ಸರ್ಕ] 
ಅಲರೆಲೆ "ಅರಳೆಲೆ? ನೋ. 
ಅಲರೆಸಟ್‌ (ನಾ). ಹೂವಿನದಳ, ಎಸಳು : ಕುಳಿರ್ವಲರ್ದಲಕೆಸಲ 
ಪಸೆಯ ಮೇಲೊಟಗಿರ್ದರಂ೦ (ಕಾದಂಪೂ. ೯೦೫); ಸೊಂಹಿಡುವ 
ಪಲತೆಜದಲರೆಸಆ ಪಹೆಗಳಿಂ (ಕುಸುಮಾ. ೧೩-೪೬ ವ). 
[ಅಲರ * ಎಸ್‌] 
ಅಲರೇಆರಿ, ಅರರಲೇಆ (ನಾ). ತುಂಬಿ; ದುಂಬಿ: “ಆಡಿ ಪಅಮೆ 
ಗೆಳೆನಲಲರೀಜಕ ೨ (ಚತುನಿ. ೩೮). ಅರಲೇಅ್‌ (ಕಿ). 
[ಅಲರ್ಥ್‌ * ಏಲು * - ಇ] 
ಅಲರೇಖು (ಕ್ರಿ). ಹೊಬಿಡು ; ಪುಪ್ಪಿತವಾಗು: ಅಲರೇಜದೆ ಸೊಂಪಿಡಿ 
ದಿನಿವಣ್ಣಳನೆಲ್ಲರ್ಗೆಡೆವಿಡದೀವುತ್ತಮೊಪ್ಪುಗುಂ ಪನಸಕುಜಂ (ಉದ್ಭಟ. 
೯-೨೦); ಭರದಿಂದಲರೇಜದ ಮಾಕಂದೆಂ ಸರಸಫಲಂದೋಜಕಿರ್ಪು 
ದೆನಲ್‌ (ಜಯಕಾ. ೨-೩೨). [ಅಲರ್ಕ್‌ + ಏಜ್ಮು) 
ಅಲರೊದ್ಮೆ (ನಾ). ಹೂವಿನ ರಾಶಿ: ಮುಗುಳಲರೊದ್ದೆ ಕರಂ ಸಿದ್ಧ 
ಮಾದುದಂಬರತಲಡೊಳ್‌ (ಪಂಪಭಾ. ೧೨-೨೧೮). 
[ಅಲರ್ಟ್‌ * ಒದ್ದೈ (ಆ ದೊಡ್ಡೆ ?)] 
ಅಲರೋಳಿ (ನಾ). ಹೂವಿನ ಸಾಲು, ರಾಶಿ: ತಳಿರ್ಗಳ ಕೊಂಗ 
ಲಿಂದಮಲರೋಳಿಗಳಲ್ಲುಗುವಂತೆ (ಆದಿಪು. ೪-೫೯) ; ತಳಿರ ಮೇಗಣಲ 
ಕೋಳಿಗಳೋ (ಕಾವ್ಯಾವ. ೮೯೫). [ಅಲರ್ಕ್‌ + ಓಳಿ] 
ಅಲರ್ಕ (ನಾ). ೧. ರೇಗಿದ ನಾಯಿ. ೨. ಹುಚ್ಚುನಾಯಿ. ೩. ಬಿಳಿ 
ಎಕ್ಕೆಯ ಗಿಡ. [ಸಂ.) 
ಅಲರ್ಕೆ, ಅರಲೈ, ಅರಳ್ಳೆ, ಅಲರಿಕೆ (ನಾ). ಅರಳುವಿಕೆ; ಬಿರಿಯು 
ವುದು; ವಿಕಾಸ: ಇಂದ್ರಾಣಿಯ ನಯನೋತ್ಪಳಕಂ ದ್ರುತಮಾನಂದ 
ವಾರ್ಧಿಗಂ ನೆಗಟ್ಟರ್ಹಚ್ಚಂದ್ರನ  ತನುರುಚಿ ಚಂಚಚ್ಚಂದ್ರಿಕೆ ಪಡೆ 
ದಲರ್ಕೆಯಂ ಪೆರ್ಚುಗೆಯಂ (ವರ್ಧಪಘು. ೧೩-೯೩); ವನಜಕ್ಕೊಯ್ಯ 
ನಲರ್ಕೆಯಂ ಸಮನಿಸುತ್ತೋರಂತೆ ಮೆಯ್ಯೈರ್ಚಿ ತಣ್ಣನೆ ತೀಡಿತ್ತೆನಸುಂ 


ತಣ್ಣೆಲರದಿನಿಸು ತೀಡಿತ್ತಾಗಳ್‌' (ಕಾದಂಉ. ೧೬೫) ; ಪಾದರಿಯಲರ್ಗಂಪು 
ಪಡ್ಡಳಿಯ ಕಂಪು (ಗಿರಿಕ. ೨-೬೧) ; ಅಲರ್ಗಂಪಿಂಗೆಜಗಿರ್ದ ತುಂಬಿಗಳ 
ಬಂಬಲ್ಯಾರ್ಮುಗಿಲ್ಪ್ಬಲ್ಲವಾನಲಿ ವಿದ್ಯುತ್ವ್ರಚಯಂ ಪಿಕಪ್ರಕರನಾದಂ'ಮೇಘ 
ನಾದಂ (ರಾಜಶೇ. ೨-೩೯). [ಅಲರ್ಕ + ಕೆಂಪು] 
15| ಅಲರ್ಗಟ್ಟು (ಕ್ರಿ). ಹೂವನ್ನು ಕಟ್ಟು: ಕಲಲೆಂದತಿ ಕೌತುಕದಿಂ 
ದಲರ್ಗಟ್ಟುವೆವೆಂಬದೊಂದು ಸಾಹಸಮಂತಿರ್ಕೆ (ಕಾದಂಪೂ. ೧೦೦೫). 
[ಅಲರ್ಕ್‌ * ಕಟ್ಟು] 
ಅಲರ್ಗಣ್‌ (ನಾ). ಹೂವನ್ನು ಹೋಲುವ ಕಣ್ಣು : ನಿಡಿಯಲರ್ಗಣ್ಗಳ 
ಬೆಡಂಗಿಯರ್ಕಳ್‌ (ಕಾವ್ಯಸಾ. ೧೭೮ ಶೊದ್ರಕ); ಪೊಳೆವಲರ್ಗಣ್‌ 
ಚಾಮರಮೆನೆ ಲಳಿತ ಭ್ರೂಲತೆ ಪತಾಕೆಯೆನೆ (ಆದಿಪು. ೬-೮೧); ಅಲ 
ರ್ಗಣ್ಣಳಮರ್ದುಗಂ ತೊದಳ್ನುಡಿಯ ತವಕಿಗಂ (ಬಸರ. ೧-೧೪೯); 
ಅಲರ್ಗಣ್ಣ ಬಂಬಲ್ವೆಳಗುಗಳ ಸೂಸುತೆ (ಸದ್ಮರಾ. ೮-೨೦). 
[ಅಲರ್‌ * ಕಣ್‌) 
| ಅಲರ್ಗಣೆ, ಅಲರುಗಣೆ (ನಾ). ಹೂವಿನ ಅಂಬು; ಪುಷ್ಪಬಾಣ : 
25| ನೀಳಾಂಜನೆ ಕರ್ಬಿನ ಬಿಲ್ಲಿಂ ಮಸೆದ ಮದನನಲರ್ಗಣೆ ಬರ್ದುಕಿತ್ತೆನಿಸು 
ತ್ತೊಳಪೊಕ್ಕಳ್‌ ಭೋಂ ಕೆನೆ ನಿಖಳಜನಾಂತರಂಗಮಂ ರಂಗಮುಮಂ 
(ಅದಿಪು. ೯-೧೯) ; ಗಿರಿಜೆಗೆ ರೂಪೋತ್ಸವದೊಡನೆ ಮೆಕಿವ'ದಶವರ್ನ್ಷವ 
ದಾಯ್ತಲರ್ಗ ಣೆಗೆ ಕೊರ) ಕೂಡುವ ತೆಣದಿಂ (ಗಿರಿಕ. ೪-೨); 
ಅಂಗಜನಲರ್ಗಣೆಯಂತೆ ತಂಬೆಲರ ಬೆಡಂಗಿನಂತೆ (ಕುರಾಸಾಂ. ೧-೫೯). 
ಅಲರುಗಣೆ: ಅಲರುಗಣೆಗಳ ಕಬ್ಬುವಿಲ್ಲಿನ... ಮನ್ಮಥರಾಜ ಸುಳಿದನು 
ರಾಮನಿದಿರಿನಲಿ (ತೊರರಾ. ೩-೧೨-೨೭). [ಅಲರ್ಕ್‌ + ಕಣೆ] 
ಅಲರ್ಗಣೆಯ, ಅಲರುಗಣೆಯ (ನಾ). ಹೂವಿನ ಬಾಣವನ್ನುಳ್ಳ 
ವನು; ಕಾಮ: ನುಣ್ಣೊಡೆಯೆಂಬ ಪೊಂಬಾಲ್‌ಯ ಬಾಟ್ಗಂಬ 
ಮಲರ್ಗಣೆಯನೆಂಬ ಸೊರ್ಕಾನೆಯಂ ತೊಲಗಲೀಯದೆ ನಿಲಿಸೆಯುಂ 
(ಕಬ್ಬಿಕಾ. ೧೨೩). ಅಲರುಗಣೆಯೆ : ಅಲರುಗಣೆಯನ ಡೊಣೆಗಳಿಂ 
ದಗ್ಗಳಿಪ ಕಿಜುದೊಡೆಗಳಿಸೆವುವು (ಬಸಪು. ೪-೧೮). [ಅಲರ್ಗಣೆ + -೪,] 
ಅಲರ್ಗಣ್ಣ (ನಾ). ೧. ಹೊನಿನಂತೆ ಕಣ್ಣುಳ್ಳವನು. ೨. ವಿಷ್ಣು: 
*ನೀರ್ವೂವೊಕ್ಕುಳನಲರ್ಗಣ್ಣಂ ಹರಿಯಕ್ಕುಂ ೫ (ಚತುನಿ. ೭); ಅತ್ವಕ್ಕೆ- 
ಅಲರ್ಗಣ್ಣಂ, ಬಟ್ಟಿದೊಡೆಯಂ (ಶಮದ. ೧೮೬ ಪ್ರಯೋ). 
[ಆಲರ್ಗಣ್‌ + -ಆ,] 
ಅಲರ್ಗಣ್ಟೊಣರ್‌ (ನಾ). ಹೂವನ್ನು ಹೋಲುವ ಎರಡು ಕಣ್ಣು 
ಗಳು : ಅಲಸಗಮನಮಂಬುಜಕುಟ್ಮಿಲಕುಚವಲರ್ಗಣ್ಟೊಣರಮೃತಾಧರೆ 
(ಜಯಕಾ. ೩-೧೮). [ಆಲರ್ಗಣ್‌ + ಪೊಣರ್ಯ್‌] 
ಅಲರ್ಗಯ್ಮು (ನಾ). ಹೂವಿನ ಆಯುಧ; ಪುಷ್ಪಬಾಣ: ಅಂಗೋ 
ದೃವನೆಂಬ ಮಹಾ ಸಾಹಸಿಗಂಗೆಯೊಲಿದು ರತಿ ಬಾಸಟಮಿಟ್ಟಿಲರ್ಗಯ್ದಂ 
ಕುಡುವಂತೆ (ಜಯಳಾ. ೧೪-೨೨). [ಅಲರ್ಕ್‌ + ಕಯ್ಯು] 


20 


95 


4 


45 


ಅಲರ್ಗಳಂ ೪೨೦ 
ಅಲರ್ಗಳಂ (ಅ). ತಡೆಯಿಲ್ಲದೆ; ಅಂಕೆಯಿಲ್ಲದೆ; ಅಡ್ಡಿಯಿಲ್ಲದೆ: | | 
ನಿಗಳಂಬೊಲ್‌ ತೊಡರ್ದಿರ್ದ ಮೊ ಹನಿಗಳಂ ನಿರ್ವ್ಯಾಕುಳಂ ಪಿಂಗೆ| | 
ಮತ್ತ ಗಜೇಂದ್ರಂಬೊಲಲರ್ಗಳಂ ವನಮನಂದಾನಂದದಿಂ ಪೊಕ್ಕನಾವಗ 
ಮಾದಟ್ಕಅಳುರ್ಕೆಯಿಂ. .. ಶ್ರೀಚಂದ್ರಭೂವಲ್ಲಭಂ (ಕಾವ್ಯಾವ. ೩೪೨). 
[ಆ ಸೆಂ. ಅನರ್ಗಲಂಗ | 
ಅಲರ್ಗಲ್‌, ಅರಳ್ಗಅಕ (ಕ್ರಿ). ಹೊವನ್ನು ಸುರಿ; ಪುಷ್ಪವನ್ನು] 
ಸೂಸು: ಒಂಬತ್ತು ತಿಂಗಳು ಹೊತ್ತ ಮಾತೃಕೆಯ ಪಾದಾಂಭೋರುಹ 
ಕೆಲರ್ಗಜದು ಮುಂಬಾಗಿ ಕೈನೀಡಿ ಶರಣೆಂಬ ರೀತಿಯೊಳ್‌ ಪೊಂಬಾಳೆ 
ಬನದೊಳೊಪ್ಪಿದುವು (ಮೊ ಹತ. ೨೪-೪೧).. ಅರಳ್ಗೆ ಅಕೆ; ತಾಪಸ 


ಸೂರ್ಯ ತನ್ನಯ ವಂಶೋತ್ಪನ್ನ ಭೂಪಾಲಕರಿಗೆ ಕೂರ್ತು ರೂಪಾಂತ |10| ಅಲರ್ಚು, ಅರಲ್ಲು 


ನೆಂದರಳ್ನಜಿದ ರೀತಿಯೊಳಿಂದ್ರಗೋಪದ ಪುಳುವುದುರಿದುವು (ನೋಹತ. | | 
೪-೩೬). [ಅಲರ್ಕ್‌ + ಕಲ್ಮಿ] 
ಅಲರ್ಗುಡಿ (ನಾ).`೧. ಹೂವಿನ ಕುಡಿ. ೨. ಹೊವಿನ ಗೊಂಚಲು: 
ಸುಮನಶ್ಯಿಲೀಮುಖಾಕ್ರಾಂತಮಿದಲರ್ಗುಡಿ ದೇವ ತನ್ನೊಳುತ್ಯಳಿಕೆ ಕರಂ 
ನಿಮಿರ್ದಿರೆ ನಿನಗೆಜಕಮನಾಂತು ಮೆಆಕಿದಫಪುದು (ವರ್ಧಪು. ೪-೧೨) ;|15: 
. ಬಾಳಲರ್ಗುಡಿ ಪಿಕರುತಿ ಬಾಯ್ಕೇಳಿಕೆ ಮಾಂದಳಿರ ಕೆಂಪು ದೀವಿಗೆಯೆಸೆ 
» ಬಂದುದು ವಸಂತಂ (ಯಶೋಚ. ೪-೨). (ಅಲರ್ಕ್‌ + ಕುಡಿ] 
ಅಲರ್ಗೊಡು, ಅರಳ್ಗೂಡು (ಕ್ರಿ). ೧. ಹೂವಿನ ಜೊತೆಯಲ್ಲಿ ಸೇರು. 
೨. ಹೂವನ್ನು ಸೇರಿಸು, --ಬೆರಸು: ಅಕ್ಷತೆಯೊಳು ಕುಂಕುಮ 
ದಲರ್ಗೂಡಿ ಶೋ ಭಾಕ್ಷತೆವಟ್ಟಲಿಟ್ಟಿ ಹಳು (ಮೋಹತ. ೨೧-೧೦). |20 
ಅರಳ್ಲೊ ಡು:೧, ಮಲ್ಲಿಗೆಯರಳ್ಳೂಡಿ ಪಾಲ್ಹಳಿದಂದದಿ ಚೆಲ್ಲಿತು 
ಬೆಳುದಿಂಗಳಿಳೆಗೆ (ಮೋಹತ. ೧೮-೧೦೨). [ಲರ್‌ * ಕೂಡು] 
ಅಲರ್ಗೂಳೆ (ನಾ). ಹೂವನ್ನು ಆಹಾರವಾಗಿ ಉಳ್ಳುದು; ತುಂಬಿ: 
4 ಅಲರ್ಗೂಳನ್‌ = ದುಂಬಿ (ಧನಂನಿ). "ಮರಗೂಳ ಪರಾ. 
[ಆಲರ್ಕ್‌ + ಕೊಳ್‌ (ಆ ಕೂಲ್‌) + -೮,] 25 
ಅಲರ್ಗೊಂಚಲ್‌ (ನಾ). ಹೊವಿನ ಗೊಂಚಲು: ಅಲರ್ಗೊಂಟಳೆ 
ಳೇಸರಮೆಂಬಿನಂ ಮನಂಗೊಳೆ ಮಧುಮಾಸ ಕೇಸರಿ (ಅಜಿಪು. ೬-೨೩); 
ಪಾರಿಜಾತದೊಂದೆಸೆವಲರ್ಗೊಂಚಲಂ ಪಿಡಿದು ನಂದನ ದೊಳ್‌ ಬರು 
ತೊರ್ವಳೊೊಪ್ಪಿದಳ್‌ (ಕಾದಂಪೂ. ೭೬೭) ; ಅಲರ್ಗೊಂಚಲ್ಲೆಜಪುಂಚ 


ಅಲರ್ದಳೆ 


ಅಲರ್ಗೋಲ (ನಾ). ಹೊವಿನ ಬಾಣವನ್ನುಳ್ಳವನು; ಪುಷ್ಪಬಾಣ; 


ಮನ್ಮಥ :' ನೋಡೆಲವೊ ಕಾಲಭೈರವನ ಕೈಚಳಕನನೆಂದಲರ್ಗೋಲನ 
ಮಗನನಿಕ್ಕಿದನು (ಮೋಹತ. ೩೫-೩೬). [ಆಲರ್ಗೊೋಲ್‌ + ಅ) ¥ 


| ಅಲರ್ಗೊೋಲು "ಅಲರ್ಗೊೋಲ್‌-*» ನೋ. 
5| ಅಲರ್ಚಿಸು (ಕ್ರಿ). - ಅಲರಿಸು: ಅಲ್ಬಹಾಸಮಂ ಪ್ರಕಟಸುತುಂ ವಿಲಾಸ 


ಮನಲರ್ಚಿಸುತುಂ. .. ಕಾಂತೆಯರಾದಮೊಪ್ಪಿದರ್‌ (ಉದ್ಭಟಿ. ೧೦-೬೯); 
ಹೆಂಗಳ ಮೊಗದಾವರೆ ದಿವ್ಯನಯನೋತ್ಪಲಂಗಳ ಮಿಗೆಯಲರ್ಚಿಸುವ 
ಮಂಗಳರವಿಶಶಿಬಿಂಬದೋಲ್ಪರಳೋಲೆ ಕಂಗೊಳಿಸಿದುವು ಕರದಲಿ 
(ಕಂನವಿ. ೨೪-೩೬). [ಅಲರ್ಚು ೬ -ಇಸ್ಕು] 

ಬಟ ಅರಳಿಚು, ಅರಳ್ಳು, ಅಲರಿಚು (ಕ್ರಿ). ೧.ಅರಳು 
ವಂತೆ ಮಾಡು ; ವಿಕಾಸಗೊಳಿಸು : ವದನಸರಸಿಜಾಸವಸೇಕದೊಳೆ 
ವಕುಳಕುಜಂಗಳನಲರ್ಚಿಯುಂ (ಆದಿಪು. ೧೧-೧೩೦ ವ); ವನಜದಳಂಗ 
ಳೊಳೊಂದೊಂದನೆ ಮುಗಿಯಿಸಿ ಕುಮುದವನದಳಂಗಳೊಳೊಂದೊಂದನೆ 
ಪಿಡಿದಲರ್ಚುತಿರ್ದಪುವೆನೆ ಪೂಗೊಳದೊಳಗೆ ಪೊಳೆದುವಿಂದುಕರಂಗಳ್‌ 
(ಕಾದಂಉ.೪೨೦); ಸನಿನಯಂಗಳ ಮೇಟಿ ದಾಸೋಹವನಲರ್ಚುವ ಚೀಟ 
(ಬಸಪು. ೬-೧೦) ; ಶಿವೈಕಭಕ್ತಿಯನಲರ್ಚುವುದುಮಂ . . . ನಿತ್ಯವ್ರತ 
ಮೆನಿಸಿ ಪೂಣ್ದು ಕೈಕೊಂಡು (ವೃಷವಿ. ೫-೩೮ ವ). ೨. ಚದುರಿಸು : ಹಿಮ 
ಮನಲರ್ಚಿ ತೀಡೆ ಪವನಂ (ಜಗನಿ. ೧೪-೫). ಅರಲು, : ೧. ಅನಿಮಿಷ 
ನಯನದೆ ನೋಟ್ಟುದುಮನಿಮಿಷಪತಿ ಲೀಲೆಯಿಂದರಲ್ಪಿದುದಾಗಳ್‌' ಜಿನ 
ಪತಿವಕ್ಟ್ರೇಂದುಸಹಸ್ರನೇತ್ರಲೋಚನ ಸಹಸ್ರ ಕುವಲಯವನಮಂ (ಅಜಿಪು. 
೪-೧೫). ಅರಳಿಚು: ೧. ತಡವೇನು ತಾವೀಳೆಯವನೆನುತೆಡಗಯ್ಯನರಳಿ 
ಚುತ (ಕುವ್ಯಾದ್ರೋ. ೧೫-೪೫) ; ಆಲಿಗಳನರಳಿಚುತ ನಗೆಗಳ ಮಾಲೆಗಳ 
ತೆರಳಿಚುತ .. . ಎಂದನು ಹರಿ ಸುಪರ್ಣಂಗೆ (ತೊರರಾ. ೧-೮-೫೪) ; 
ಕರುಣಾವನಧಿ ಕಂಗಳನರಳಿಚುತ ನಸುನಗೆಯಲಿ (ನಿಭಾಗ. ೩-೪-೪೦). 
ಅರಳ್ಲು :೧. ತವಕಮನರಳ್ಟುತುಣಕಿ ಮೆಜಕಿವುವಾಮ್ರದೊಳ್‌ ಶುಕನಿಕರಂ: 
(ಗಿರಿಕ. ೨-೩೮) ; ತನ್ನಯ ಬಂಧುಸಂತತಿಗಳೆಂಬ ಸರೋಜವನಂಗಳಂ 
ಪ್ರಮೋದೋನ್ನತಿಯಿಂದರಳ್ಳಿ (ಬಾಧಪು. ೪-೩೬). ಅಲರಿಚು : ೧, ಸರಸಿ 
ಯೊಳು ಪದುಮಂಗಳೊಡನೆಯಲರಿಚುತ (ಭಿಕ್ಟಾಚ. ೩-೪೬). 

[ಅಲರ್ಕ್‌ + -ಚು] 


ದುಂಬಿಗಳ ಶುಂಭದ್ಗಾನದಿಂ (ಉದ್ಭಟ. ೯-೮) ; ಎಸೆವಲರ್ಗೊಂಚಲಂ |30| ಅಲರ್ಜೊಂಪ (ನಾ). - ಅಲರ್ಗೊಂಚಲ್‌: ರಾಂತಕ್ಕೆ ಕುಳಿರ್ಗಾಳಿ 


ತಳೆದ ಮಲ್ಲಿಗೆ (ಕಬ್ಬಿಕಾ. ೧೦೧). [ಅಲರಳ್ಯ * ಗೊಂಚಲ್‌] 
ಅಲರ್ಗೊಂಡೆ (ನಾ). - ಅಲರ್ಗೊಂಚಲ್‌: ಎಳೆವೆಣ್ಣ ಪೊರ್ಕುಲಲ 
ರ್ಗೊಂಡೆಯಂತಿಕೆ ಫೊಂಬೆಟ್ಟಿಂ. . . ಕಣಣ್ಣೊಳಿಕುಂ (ರಾಮಾಶ್ವ. ೨-೩). 
[ಅಲರ್ಕ್‌ + ಗೊಂಡೆ] 


. * ಆಲರ್ಜೊಂಪಂ (ಶಮದ. ಇ೩ಪ್ರಯೋ) ; ಸಂಪಗೆಯಲರ್ಜೊಂಪದ 
ಮುಂದೆ (ಉದ್ಭದೇ.೧-೨೦) ; ಬಲವರ್ಪಾ ಜಡಿ ಬಗ್ಗಿಪ ಕಳಕಂಠಂ ತೊಂಡು 
ಗೆಡೆವ ಗಿಳಿ ಪೂತೆಸೆದಿರ್ಪಲರ್ಜೊಂಪಂ ಕಾತೊಟಗುವ ಫಲಾಳಿತಳ್ತಿರೆ 
ರಸಾಲಭೂರುಹಮೆಸೆಗುಂ (ರಾಜಶೇ. ೨-೩೮). (ಆಲರ್ಕ್‌ + ಜೊಂಪ] 


ಅಲರ್ಗೊಳ, ಅರಲ್ಲೊಳ (ನಾ). ಹೂವಿನ ಕೊಳೆ: ಮಾನಧ್ವಜ |55| ಅಲರ್ದಂಡೆ (ನಾ). ಹೂವಿನ ಮಾಲಿಕೆ ; ಹೂವಿನ ಸರ. "ಅಲರ್ದಂಡೆ 


ನುಪವನದೊಳ್ತಾ ನೆಸೆವಲರ್ಗೊಳದವೋಲ್‌' (ಉದ್ಭಟ. ೫-೩೭); ಅಲ 
ರ್ಗೊಳದಮಳ್ಳಿರೆಯೆಡೆಯೊಳಗರಸಂಚೆಯ ಮಜಾ... ರಾಜಿಸುವಂದದಿ 
(ಜಯಕಾ. ೨-೬೨). ಅರಲ್ಲೊಳ : ನಲ್ಲಂಪುವೀಜಕ ಮೋಹಿಸುವ 
ಚಿಂಗಣಿಗಿಲೆಯರಲ್ಲೊಳಂ (ಸದ್ಮರಾ. ೮-೩೮). [ಅರಲ್ಕ್‌ * ಕೊಳ್ಳ] 
ಅಲರ್ಗೊಲ್‌, ಅಲರುಗೋಲು, ಅಲರ್ಗೊಲು (ನಾ). ಹೊವಿನ 4 
ಬಾಣ: ಒಲುಮೆ ವಂಚಕರೆಲ್ಲಿ ದರೆಲ್ಲಿದರೆಂದಲರ್ಗೊಲಿಟ್ಟಂಗಭವನು 


(ಶ್ರೀಪಾಲ. ೨-೯೨); ಅಂಗಜನಾಗ ಕಿವಿವರೆಗೆ ತೆಗೆದು ತುಂಬೆಚ್ಚಲರ್ಗೊ | 
ಲಂತರಂಗಡೊಳ್‌' ನಾಂಟದುವು (ಜೈ ಮಿಭಾ. ೩೦-೨೨). ಅಲರು ! 
ಗೋಲು (ರಮಾ ಕಾಂ). ಅಲರ್ಗೊೋಲು : ಕಟ್ಟಾಯವಡೆದಿರ್ದ 
ನಂಗಜನಲರ್ಗೋಲ ತೊಟ್ಟ ಮೋಹನ ಶಕ್ತಿಯಂತೆ (ಮೋಹತ. ೧೬-೩೮). : 

[ಅಲರ್ಕ್‌ * ಕೋಲು (ಆ ಕೋಲ್ಸ್‌)] | | 


1 


45 


ವಿಡಿ? ಪರಾ. [ಅಲರ್ಕ್‌ * ದಂಡ] : 


| ಅಲರ್ದಂಡೆನಿಡಿ (ಕ್ರಿ). ಹೂವಿನ ಮಾಲಿಕೆಯನ್ನು ಹಿಡಿ: ಮಲ್ಲಿಗೆ 


ಯಲರ್ದಂಡೆವಿಡಿಯೆ ಬಂದೆಜಗುವ ಜಿಲ್ಲಿದುಂಬಿಗೆ ಬೆರ್ಚಿ ನಿಂದು ಸೊಲ್ಲಿಸ 
ಪೂಮಾಲೆಗಾರ್ತಿ (ಮೋಹತ. ೩-೧೭). [ಅಲರ್ದಂಡೆ * ಪಿಡಿ] 


ಅಲರ್ದಟ್ಟೆ (ನಾ). ಹೂವಿಡುವ ತಟ್ಟಿ ; ಹೂವಿನ ತಟ್ಟಿ: ಗಂಗೋದಕ 


ಹೂಜೆ ಘನರತ್ನಕೀಲಿತ ಪಿಂಗಾಣಿಗಂದಲರ್ದಟ್ಟಿ ಹೊಂಗಾಳಾಂಜಿಯ 
ಹೊಳೆವ ಬಿಜ್ಜಣಿಗೆಯ ಹೆಂಗಳು ತಂದಿರಿಸಿದರು (ನೋಹತ. ೧೬-೨೮). 
[ಆಲರ + ತಟ್ಟಿ) 


ಅಲರ್ದಳೆ (ಕ್ರಿ). ಹೂವನ್ನು ಪಡೆ, ಹೊಂದು: ಬೆಳೆಯದ ಪೊಲಂ 


ಗಳಂ ಬೆಳ್ಹಾವರೆಗಳಲರ್ದಳೆಯದ ಸೊಳಂಗಳಂ. .. ಅಜಸಲಾಂಕಾಣೆನಾ 
ಮಹೀಮಂಡಲದೊಳು (ಜೈ ಮಿಭಾ. ೩-೪). [ಅಲರ್‌ + ತಳ್ಳ) 


ಅಲರ್ದಾವರಿ 


ಅಲರ್ದಾವರೆ (ನಾ). ಅರಳಿದ ತಾವರೆ: ಪೊಳೆನ ಲೋಚನದ ಮ 
ಮಾನ ಮೊಗದಲರ್ದಾವರೆಯ ತಿವಳಿಗಳೆ ಕಿಜುದೆರೆಯ (ಜೈ ಮಿಭಾ. 
೩೦-೬). [ಆಲರ್‌] + ತಾವರೆ] 

ಅಲರ್ದಿ ಅಕಿ (ಕ್ರಿ). ಹೂವ ನ್ನು ಬಿಡಿಸು, ಕೀಳು: ಷಟ್ಟದವೇಣಿ 


೪೨ನಿ 


1 
ಕ 
| 


ತಳಿತ ಸಂಪಗೆಯಲರ್ದಿಆಕಿಯೆ ಮತ್ತೊರ್ವ ನಗೆಮೊಗದವಳು ಕೇತಕಿಯ | 5 


ಗಂಡಿಸಿನಲರ್‌ ಪಗೆಯೆಂದು ತಿಜಸಿದಿಕ್ಕಿದಳು (ಮೋಹತ. ೨೪-೬೪). 
[ಆಲರ್ಕ್‌ + ತಿಲ] 
ಅಲರ್ದುಳಿ (ಕ್ರಿ). ಹೂವನ್ನು ತುಳಿ: ಹಿಮರುಚಿಕಾಂತೆ ತತ ೀಡಾ 
ಕುಳಿಗೆ ಕುಂಕುಮದಲರ್ದುಳಿದೊಡೆಗಲಸಿ ರಮಣಿಯರ್‌ ತಳಿರಡಿದಳೆದಿರ್ದ 
ಲತೆಯಂತೆ ರಮಣೀಯವಾಯ್ತು ಕೆನ್ನೀರು (ಮೋಹತ. ೧೪-೩೭). 
[ಅಲರ್ಕ್‌ + ತುಳಿ (ಆ ತುಟ್‌,)] 
ಅಲರ್ದುಲುಗಲ್‌, ಅರಲ್ಲುಜುಗಲ್‌ (ನಾ). ಹೂವಿನ ಗುಂಪು, 
ಎ-ಸಮೂಹ : ನೆಆಕಿಯಲರ್ದಂಚೋರುಹದಲರ್ದುಜುಗಲನಲೆದೊಗೆ 
ದುವು... ಬಂಬಲ್ಲೆರೆಗಳ್‌' (ಪಂಪಭಾ. ೫-೫೭) ; ಬಂಡನುಗುಟ್ಟಿಲರ್ದು 
ಜುಗಲಿಂ (ಕಾದಂಉ. ೨೬೬). ಅರಲ್ಲುಯುಗೆಲ್‌ ; ಕಣ್ಣಳಂ ಬಿಡುನಂ 
ತಿರ್ಪುವರಲ್ವರಲ್ಲುಜಂಗಲಿಂದೆ ಬಾ ಅಂಭ್ರ್ರಪವ್ರಾತಮುಂ (ಅರ್ಧನೇ. 
೨-೬೭). [ಅಲರ್ಥ್‌ + ತುಖಗಲ್‌] 
ಅಲರ್ದೊಂಗಲ್‌, ಅರಲ್ಹೊಂಗಲ್‌ (ನಾ). ಹೂವಿನ ಗೊಂಚಲು, 
ಕುಚ್ಚು : ಮಿಳಿರ್ವೆಳವಳ್ಳಿ ಬಾಲಮಲರ್ದೊಂಗಲೆ ಕೇಸರಮೆಂಬಿನಂ 


} 
| 
1 
(| 
| 
| 


15 


ಮನಂಗೊಳೆ ಮಧುಮಾಸಕೆ ಸರಿ (ಅಜಿಪು. ೬-೨೩); ಮಲ್ಲಿಗೆಯಲ |20 


ರ್ದೊಂಗಲಂ ಮಹೇಶ್ವರಿ ತಿಜಕಿದಳ್‌ (ಗಿರಿಕ. ೫-೬೩) ; ಮಿಸುಪದುಗುಲ 
ದೊಳ್ಳುಡೆ ಪಿರಿದುಂ ಲಲಿತಾಂಗಿಗೆ ಸೊಗಯಿಸಿದತ್ತಲರ್ದೊಂಗಲ್‌ 
ಕಲ್ಪಲತೆಗೆ ಸೊಗಯಿಪ ತೆಜದಿಂ (ಜಗವಿ. ೧೦-೧೦೭). ಅರಲ್ಲೊಂಗಲ್‌: 
ಅರಲ್ಹೊಂಗಲ [ಪಾಠಾಂ. ಅಲರ್ದೊಂಗಲ]ನಿಅಕದಳಿರೊಳಗೆ ಜಿನುಂಗುವ 
ಪೆಣ್ಣುಂಬಿಗಳುಂ (ಕಾವ್ಯಾವ. ೨೫೦). [ಅಲರ್‌ + ತೊಂಗಲ್‌) 

ಅಲರ್ದೊಂಬೆ (ನಾ). ಹೂವಿನ ಗೊಂಚಲು: ಕೈಗೆ ನಿಲ್ಯದಲರ್ದೊಂ 
ಬೆಗಳ್‌ ಕೈಪಡುವಂತೆ ನಿಡುಗೊಂಬುಗಳಂ ಬಾಗಿಸಿ (ಚಿಕವಂ. ೧೦೩-೧೭) ; 
ನಿಜಮುಡಿಗಲಂಕರಿಸಿರ್ದ ಪರಿಮಳದ] ಲರ್ದೊಂಬೆಯಂ (ನ ೦ ದಿಮಾ. 
೨೨-೩೫). [ಅಲರ್‌್‌ + ತೊಂಬೈ] 

ಅಲರ್ಮೊಂಟಿ, ಅರಲ್ಹೋಂಟ, ಅಲರ್ಜೊಟ (ನಾ). ಹೂವಿನ 


25 


| 


130; 


ತೋಟಿ : ಮದನುಧುಪಾಳಿ ಸುತ್ತದಲರ್ಡೋಂಟಂ. . . ಇಲ್ಲ (ಎಕ. ೫1, | 
ದಾವಣ. ೩೫-೪೦ ; 1160); ರಾಂತಕ್ಕೆ - ಅಲರ್ದೋಂಟಿಂ, ಬಿದಿರ್ದಟ್ಟ | 
(ಶಮದ. ೪೩ ಪ್ರಯೋ). ಅರಲ್ಲೋಂಟ : ಲತೆಯಿಂ ಕಲ್ಪಕುಜಂ | 
ಮದಾಳಿಯಿನರಲ್ಹೋಂಟಂ. . . ಮೇಟೆವವೋಲ್‌ ಪ್ರಾಣೇಶ್ವರೀಸ್ನೇಹದಿಂ | 
ಸತತಂ ರಂಜಿಸುವಂ ನಿತಂಬವತಿಯಿಂ ತೆದ್ಭೂಭುಜಂ (ದಶಕು. ೧೨-೧೬೫). 135 | 
ಅಲರ್ದೋಟ: ಅಲ್ಲಲ್ಲಿಗೆ ಪೊಸಬನಂಗಳಲರ್ದೊೋಟಗಳ್‌ (ಉದ್ಭಟ. | ' 
೩-೩೩); ಆಲದೊ ೯ ೀಟವ ಪೊಕ್ಕು ಕೊಯ್ದರಾಯತನೇತ್ರೆಯರು 
ಪುಷ್ಪಚಯವ (ಮೋಹತ. ೨೪-೬೨). [(ಅಲರ್ಕ್‌ * ತೋಂಟ] 
ಅಲರ್ದೊೋಟ "ಅಲರ್ದೋಂಟ? ನೋ. | 
ಅಲರ್ಜೊೋರಣ, ಅಲರುದೋರಣ (ನಾ). ಹೂವಿನ ತೋರಣ : ೪ 
ಅಲರ್ದೋರಣಂ, ಅಲರ್ಜೊಂಟಿಂ (ಶಮದ. ೪೩ ಪ್ರಯೋ). ಅಲರು | 
ದೋರಣ (ಸ್ಯಾಂಡರ೦). [ಅಲರ್‌ + ತೋರಣ) i 


ಅಲರ್ಪೊಡೆಯ “ಅಲರ್ವೊಡೆಯ' ನೋ. || 


ಅಲರ್ಮಳೆ "ಅಲರ್ಮಟಕ? ನೋ. 


ಅಲರ್ಮಜಕೆ ಆರಲ್ಮಳೆ, ಅರಲ್ವಳೆ, ಅರಕ್ಮಳೆ, ಅಲರ್ಮಳ್ಕೆ | 


ಅಲರ್ವಳೆ, ಅಲರ್ವಟ್‌ (ನಾ). ಹೂವಿನ ಮಳೆ; ಪುಷ್ಪುವರ್ಷ: 


ಕ 
| 


ಅಲರ್ವಚ 
ಬ 


ಸುರತರುನಂದನಗಳಿನಲರ್ಮಟಕ ಬಂದೆಆಗಿತ್ತು (ಆದಿಪು. ೨-೬೫). 
ಅರಲ್ಮಳೆ: ಆಗಳ್‌ ಬಾನತ್ತಣಿನರಲ್ಮಳೆ [ಪಾರಾಂ. ಅರಳ್ಕಳೆ] ಸುರಿದತ್ತು 
ರಾಮನ ಸಿರದೊಳ್‌ (ಅದ್ಭು ತ. ೩೭-೨೦). ಅರೆಲ್ವಳೆ: ತ್ರಿದಶರರಲ್ವಳೆ 
ಗೇಕಿದು ನೋಡಿದರ್‌ (ಚೆಬಸು. ೪೦-೩೨). ಅರಳ್ಕಳೆ : "ಅರಲ್ಮಳೆ? 
ಶಬ್ದದ ಪಾಠಾಂತರವನ್ನು ನೋಡಿ. ಅಲರ್ಮಳೆ : ಛಾಯಾಪ್ರತಿ 
ಮೆಗೆ ನೃಪಗಾದಿಜಿನಬಿಂಬಕೊಯ್ಯಾರದಲರ್ಮಳೆಯಾಯ್ತು (ಭರಚ. 
೧೩-೪೪). ಅಲರ್ವಳೆ : ಎಆಗಿತು ಮಂದ£ದಾ]ರದಲರ್ವಳೆ ತಣ್ಣನೆ 
ನಣುಘಾಳಿ ಬೀಸಿತಂಬರವಾ (ವರ್ಧ ಸಾಂ. ೪-೫೪); ಕಮ್ಮನಲರ್ವಳೆ 
ಭೋಂಕನೆಜಗಿದುದು (ಸೌಂದಪು. ೧೨-೯೬). ಅಲರ್ವಟಕ! : ಮುಕ್ಕೊಡೆ 
ಯೊಪ್ಪಿದಶೋಕೆ ಭಾಷೆಯಲರ್ಥಟ್‌ , , . ಮೃಗಾಧಿಪಪೀಠೆಂ ಎಸೆಯೆ 
(ನೇಮಿಪು. ೧೪-೧೪೩); ತನೂದರಿಯರಲಂಪಿನಿಂ ತುಳುಕೆ : ಕೃಷ್ಣನಮೇಲೆ 
ಪೊದಲ್ಲುದೆಂದು ಕಫ್ಪುರವಡೆಯಂತಿರಾಲಿವಟ್‌ ಯಂತಿರಲರ್ವಟಕಿ ಯಂತಿ 
ರೆತ್ತಲುಂ (ಜಗವಿ. ೧೪-೯೮). [ಆಲರ್‌ + ಮಟ್‌] 

ಅಲರ್ಮಾಲೆ (ನಾ). ಹೂವಿನ ಮಾಲಿಕೆ; ಪುಷ್ಪ ಹಾರ: ಪೊಳಿನ 
ಪೆರ್ಜಡೆಯಲರ್ಮಾಲೆ ಹೊಂಗೆಜ್ಜೆ ಬಿಡಯವಿಲ್ಲದ ಹೊನ್ನಂಡೆಗಾತಿಯರು 
ಬೆಂಗಡೆಯ ಸಾರಿದರು (ನೋಹತ. ೧೪-೬೧). [ಅಲರ + ಮಾಲೆ] 

ಅಲರ್ಮುಡಿ, (ಕ್ರಿ). ಹೂವನ್ನು ಮುಡಿದುಕೊ. [ಅಲರ್ಕ್‌+ ಮುಡಿ] 

ಅಲರ್ಮುಡ್ಮಿ, ಆರಳ್ಕುಡಿ (ನಾ). ಹೊವನ್ನು ಮುಡಿದ ತುರುಬು; 
ಹೂವನ್ನು ಧರಿಸಿದ ಮುಡಿ: ಮಲ್ಲಿಗೆಯಲರ್ಮುಡಿಯ ತನಿಗಂಪ 
ನೆರವಿ ನೆರವಿಗೆ ತಂದೆಲರ್ಮೆಲ್ಲಮೆಲ್ಲನೆ ಪರಪುತಿರ್ದುದು (ಜೈಮಿಭಾ. 
೬-೧೨). ಅರಳ್ಕುಡಿ : ಸುಯ್ಕ ಗಂಪರಳ್ಮುಡಿಯಗಂಪು ಮೈ ಗಂಪೊಂದ 
ನೊಂದೊದಗಿ ತಂಗಾಳಿಯಂ ಕೊರ್ಪಿಸೆ (ಚೆಬಪು. ೩೭-೫೦). 

[ಅಲರ್‌ * ಮುಡ್ಕಿ) . 

ಅಲರ್ವಂಡು (ನಾ). ಹೂವಿನ ರಸ; ಮಕರಂದ: ಅಲರ್ವಂಡನುಂಡು 
ಸೊಕ್ಕಿ ಮೊರೆವ ಮೊರೆಪದಿಂ ತುಂಬಿಗಳುಂ ಪಲ್ಪಆಕಿಗುಟ್ಟಿದಪುನೆಂಬಂ 
ತೆಯುಂ (ಕಾದಂಉ. ೨೧೯) ; ಅಲರ್ವಂಡಿಂದಾದ ಬಂಬಲ್ಹೊಣಕಿಗಳ 
ನಲವಿಂ ದಾಂಟಿ ಪಫೋಪನ್ನೆಗಂ (ಕಾವ್ಯಸಾ. ೧೧೩); ಅಲರ್ವಂಡನುಂಡು 
ರೋಂಕರಿಸುವ ಮಜಕಿದುಂಬಿ (ರೇವಣ. ೩೧-೪೩). 

(ಅಲರ್‌ + ಬಂಡ್ಕು) 

ಅಲರ್ವಕ್ಕಿ, ಅರಲ್ವಕ್ಸಿ, ಅಲರುವಕ್ಕಿ (ನಾ). ೧. ಹೊವಿನ ರಸವನ್ನು 
ಕುಡಿದು ಜೀವಿಸುವ ಹೆಕ್ಕಿ; ತುಂಬಿ; ಭ್ರಮರ : “ ಅಲರ್ವಕ್ಕಿ ಎ 
ತುಂಬಿ? (ಶಮದ. ಪರಿ. ೨); “ ಅಲರ್ವಳ್ಳಿಯೆಂದು ಭೃಂಗದೊಳ್‌' ” 
(ಕರ್ಣಾನಿ. ೧೨); ನಲುಸುಯ್ಲುಲರ್ವಕ್ಕಿ ಜಿನುಂಗುತಿರ್ಪಿನಂ (ಕಬ್ಬಿ ಕಾ. 
೩೪೨) ; ಅಲರ್ವಳ್ಳಿ ಗಳಂತೆ ನೀಲಾಳಕನಿರ್ದುದವಳ ಮಸ್ತಕದಿ 
(ಮೋಹತೆ. ೨೩-೨೮) ; ಅಲರ್ವಕ್ಕಿಗಳ್‌ ಬಂಡನುಂಡುಂಡು ಬಾಯಾಜಕಿ 
ಬಂದು (ರಾಮಾಶ್ವ. ೫೨-೬). ೨. ಕೋಗಿಲೆ: “ಅಲರ್ವಳ್ಳಿಯೆನೆ 
ಪೆಸರಕ್ಕು ಭ್ರಮರ ಕೋಗಿಲೆಗಳಿಗೆ » (ಕಶರ. ೭). ಅರೆಲ್ವಕ್ಸಿ : ೨, “ಅರ 
ಲ್ವಕ್ಕಿ ಇ ಕೋಕಿಲೆ? ಭ್ರಮರ? (ಪ್ರಭಣ್ಣ). ಅಲರುವಕ್ಕಿ : ೧. ಅಂಜನ 
ದಲರುವಕ್ಕಿಯ ಬಣ್ಣಮೆನೆ ತೋರ್ಪ ಕಂಜಲೋಚನನ (ವರ್ಧಸಾಂ. 
೪-೨). [ಆಲರ್ಕ್‌ + ಪಕ್ಕಿ] 

ಅಲರ್ವಚ (ನಾ). ಹೂವಿನ ಒಡವೆ; ಪುಷ್ಪಗಳಿಂದ ಮಾಡಿದ 
ತೊಡಿಗೆ: ಅಲರ್ವಚ್ಚಂ ಪಚ್ಚಮುಂ ಪೊಚ್ಚಮುಮೆನಿಸದೆ ಮೆಯ್ವೆತ್ತೊ 
ಡಂಬಟ್ಟು ತನ್ನೊಳ್‌ ನಿಲೆ (ಶಾಂತಿಪು. ೪-೪೫) ; ಮಗಮಗಿಪಲರ್ವಚ್ಚದ 
ಪಡಲಿಗೆಗಳನೊಟ್ಟೈಸಿದವಚ್ಛುತನ ಮುಂದೆ ಮಾಲಾಕಾರಂ (ಜಗವಿ. 
೬-೧೬) ; ಗೌರೀವಲ್ಲಭಂಗೆ ಪೂಗಳಂ ಕೊಟ್ಟಿ ಲರ್ನಚ್ಚಂಗಳಂ ಮಾಡಿ 
ದೇವಿಯರ್ಗಿತ್ತು (ವೀರವಿ. ೩-೫೭ ವ). [ ಅಲರ್‌್‌ * ಪಚ್ಚ] 


ಅಲರ್ವಡಿಗೆ 


ಅಲರ್ವಡಿಗೆ, ಅರಲ್ವಡಿಗ (ನಾ). ಹೂವಾಡಿಗೆ : “ಪೂವಡಿಗನುನ್ನತದ 
ಪೂವಳನಲರ್ವಡಿಗನಾತನೆಂದೆನ್ನಲಾ ಪುಲ್ಲವಡಕಾರಂ೦ಗೆ ಪೆಸರು” 
(ಶಬ್ದಮಂ. ೬೮). ಅರಲ್ವಡಿಗೆ: ಅರಲ್ವಡಿಗರ ನವಮಣಿಗಾಜರ ಹೊನ್ನ 
ಹರದರಂಗಡಿಯಿರ್ಪುವಲ್ಲಿ (ಶ್ರೀಪಾಲ. ೧-೭೮). [ಆಲರ್ಕ್‌ + -ವಡಿಗ] 

ಅಲರ್ವಡೆ (ಕ್ರಿ). ಹೂವು ಬಿಡು ; ಹೂವನ್ನು ಪಡೆ : ಕುಡಿಗೊಂಡುದು 
-ಪುರ್ಬಿನೊಳಲರ್ವಡೆದುದು ವದ ನದೊಳೆ ಕೋಪಲತೆ ಭೂಭುಜನಾ 
(ವೃಷವಿ. ೧೨-೪೩). ([ಅಲರ್ಕ್‌ + ಪಡ್ಡೆ] 

ಅಲರ್ನಸೆ, ಅರಲ್ವಸೆ (ನಾ). ೧. ಹೂವಿನ ಹಸೆಮಣೆ ; ಪುಷ್ಪಪೀಠ : 
ಆ ಮಂಟಿಪದೊಳಲರ್ವಸೆಯೊಳ್‌ ಪಸದನಂಗೊಂಡು ಕುಳ್ಳಿ ರ್ದು(ರಾಜಶೇ. 
೭-೧೪ ವ). ೨, ಹೊವಿನ ಹಾಸಿಗೆ : ಎಸೆವಲರ್ವಸೆಯಿಂ ಕಾಂತೆಯೆಂ 
ತಾನುಮೆಟ್ಲಿಳ್‌ (ಕಾದಂಉ. ೨೩೪) ; ಅಲರ್ವಸೆಯೊತ್ತೆ ಪತ್ತಿದೆಸಳಿಂದೆಸೆ 
ವಂಗದ ಗಂದೆ ಗಂಧಶೀತಲಜಲಬಿಂದುಗಳ್‌... ಉತ್ಪಲವಲಯಂಗಳೇಂ 
ನೆಲೆಯೆ ಪೇಟ್ವವೊ ತಚ್ಛಿಶಿಕೋಪಚಾರಮಂ (ಲೀಲಾವ. ೪-೧೫೮). 
'ಅರೆಲ್ವಸೆ : ೨. ಮಿಸುನಿಮಂಚದರಲ್ವಸೆ ಕೀರಶಾರಿಕಾವ್ರಾತ ಕಳಸ್ವನಾ 
ದಿಗಳಿನೊಪ್ಪು ಗುಮಂತದು ವೈಷ್ಣವಾಗ್ರಣೀ (ದಿವ್ಯಚ. ೭-೪೧). 

[ ಅಲರ್ಥ್‌+ ಪಸೆ] 

ಅಲರ್ವಳೆ "ಅಲರ್ಮಟಕ? ನೋ. 

ಅಲರ್ವಳ್ಳಿ (ನಾ). ಹೂವಿನ ಬಳ್ಳಿ ; ಪುಷ್ಪಲತೆ: ನಿರ್ಮಲ ಪುಳಿನ 
ತಳದಿಂ ತೊಡರ್ದಡರ್ದಲರ್ವಳ್ಳಿ ಗಳ ಮಂಟಿಪಂಗಳಿಂ (ಜೈ ಮಿಭಾ. 
೨೯-೪೫). [ಅಲರ್‌ + ಬಳ್ಳಿ] 

ಅಲರ್ವಟ್‌ "ಅಲರ್ಮಟ್‌? ನೋ. 

ಅಲರ್ವಾಸು, ಅರಲ್ವಾಸು,  ಅರಳುವಾಸು, ಅರಳ್ವಾಸು (ನಾ). 
ಹೂವಿನ ಹಾಸಿಗೆ ; ಪುಸ್ಸಶಯ್ಯೆ : ಅಗರುವ ಮೆಚ್ಚು ಪಚ್ಚ ಸಿರಿಕಂಡ 
ದೊಳಗ್ಗಲಿಸಿತ್ತು ಸೂಡುಶಯ್ಯೆ ಗಳ ಬಿಯೆಕ್ಕೆ ಜೊಂಪದಲರ್ವಾಸುಗಳೊಳ್‌ 
ನೆಲಸಿತ್ತು (ಸಂಪಭಾ. ೫-೩೦) ; ತನುಮಥ್ಯಯರಲರ್ವಾಸಿನ ನನೆವಾಸಿನ 
ಮೇಲೆ ಪಾಸಿದರ್‌ ತನುತನುವಂ (ಮಲ್ಲಿಪು. ೩-೩೩) ; ಮಣಕಿದೊಆಗಿದ 
ಳಲರ್ವಾಸಿನೊಳಾಯಣೆವಳ್ಳಿ ಮೊಲೆಯ ಲಲಿತಾಂಗಿಯಗ ಲ್ಹಿನಿಯನ 
ಬಯಸಿ (ಜಯಕಾ. ೪-೩೬). ಅರಲ್ಪಾಸು (ಸ್ಕಾಂಡರ್‌). ಅರಳು 
ವಾಸು : ಮಲ್ಲಿಗೆಯರಳುವಾಸಿನ ಮಂಚಕೆ ಕರಪಲ್ಲವವನು ವಿಡಿದೆಳೆದು 
ನಿಲ್ಲದೆ ಕೆಡಹಿ (ಕಂನವಿ. ೯-೧೮೬). ಅರೆಳ್ಟ್ಯಾಸು (ಕಲ್ಪದ್ರು). 

[ಆಲರ್ವ್‌ * ಪಾಸ್ಕು] 

ಅಲರ್ನಿಜ್ಜಣ, ಅಲರ್ವಿಜ್ಜಳ (ನಾ). ಹೂವಿನ ಗೊಂಚಲಿನಿಂದ 
ಮಾಡಿದ ಬೀಸಣಿಗೆ ;: ಹೂವಿನ ಬೀಸಣಿಗೆ: ಅಲರ್ನಿಜ್ಞಣದೆ ತಣ್ಣೆಲರ 
ಸುಳಿವನೊದವಿಸುತ (ಪದ್ಮರಾ. ೮-೯೨). ಅಲರ್ನಿಜ್ಞಳೆ: ತಿಳಿನೀರ 
ನಂಗದಮೇಲೆ ತಳಿವುತ ತಳಿರಲರ್ಪಿಜ್ಜಳದಿಂ ಬೀಸಿಕೊಳುತ ವಿರಹದೊಳ 
ಗಿರಲು (ಪ್ರಭಂಜ. ೪-೧೩). [ಅಲರ್ಕ್‌ + ಬಿಜ್ಜಣ] 

ಅಲರ್ವಿಜ್ಜಣಿಗೆ (ನಾ). ೬ ಅಲರ್ನಿಜ್ಞಣ : ತಳಿರ್ವಾಸಿಕೆಯೊಳು ಮಲ 
ಗಿಪ ಪನ್ನೀರ್ಗಳ ತಳಿದಲರ್ನಿಜ್ಞಣಿಗೆಯಲಿ ಬೆಲೆವೆಣ್ಣು ಬೀಸಿಕೊಳುತಲಿ 
(ಸೌಂದಕಾ. ೪-೬೫). [ಅಲರ(್ಯ * ಬಿಜ್ಜಣಿಗೆ] 

ಅಲರ್ನಿಜ್ಜಳ "ಅಲರ್ವಿಜ್ಜಣ' ನೋ. 

ಅಲರ್ವಿಡಿ (ಕ್ರಿ). ಹೂವನ್ನು (ಕೈಯಲ್ಲಿ) ಹಿಡಿ: ಮಲ್ಲಿಗೆಯಲರ್ಪಿಡಿದು 
ಳೆಂಜಾದಿಯೆಂದೀವರ್‌ (ಜೈ ವಿಭಾ. ೬-೧೮). [ಅಲರ್ಕ + ಪಿಡಿ] 

ಅಲರ್ವಿಲ್‌, ಅರಳ್ಬಿಲ್ಲು, ಅಲರುನಿಲ್‌, ಅಲರುವಿಲು (ನಾ). 
ಹೂವಿನ ಬಿಲ್ಲು: ನೃಪಸೌಂದರ್ಯಕ್ಕೆ ಮುಂದಿಟ್ಟು ತನ್ನ ಲರ್ಪಿಲ್ಲಂ 
ನಿಜರಾಜಚಿಹ್ನಸಹಿತಂ ಬಾ ಮನ್ಮಥನೃಪಂ ಕೊಟ್ಟಿಂ ಮಹೋತ್ಸಾಹದಿಂ 
(ಮಲ್ಲಿಪು. ೩-೩೦); ಓವೊ ನಿಟಲಾ ಗಿ ಯಿಂದಂ ಬೇವುದನಾನೆತ್ತ 


೪೨೨ 


15 


20 


25 


35 


145 


ಅಲವತ್ತು 


ಬಲ್ಲೆ ನಲರ್ನಿಲ್ಲರಸಾ (ಗಿರಿಕ. ೮-೬೧) ; ಅಲರ್ವಿಲ್ಲ ಜೇವೊಡೆಯ ರವ 
ವೆಂದು (ಪುಷ್ಪಪು. ೨-೩೯ ವ). ಅರಳ್ಬಿಲ್ಲು (ಸ್ಕಾಂಡರ್‌). ಅಲರುವಿಲ್‌ ಕಿ 
ಆಲರುವಿಲ್ಪುಷ್ಟಬಾಣಗಳತಿ ಮೃದುವದಕಳುಕರು ಜನರೆಂದು (ಕಂನನಿ. 
೫-೭೪). ಅಲರುವಿಲು : "ಅಲರುವಿಲುಗಾಅ' ಪರಾ. 
[ಅಲರ್ಕ್‌ + ಬಿಲ್‌] 
ಅಲರ್ವಿಲ್ಲ, ಅಲರುವಿಲ್ಲ (ನಾ). ಹೂವಿನ ಬಿಲ್ಲುಳ್ಳ ವನು; ಮನ್ಮಥ: 
*ಆಲರ್ವಿಲ್ಲಂ... ಸ್ಮರಾರ್ಥದೊಳೆ ” (ಕರ್ಣಾನಿ. ಆ) ; 4 ಆಲರ್ಪಿಲ್ಲನೆಂದು 
ಕಾಮಂ? (ಕವಿಕಂ. ೨೮) ; ಅಲರ್ಪಿಲ್ಲನ ಶೋಭನ ಶಂಖದಂತಿರ್ದ 
ಗಳಮೆಸೆದುದು ಲಲಿತಾಂಗಿಯ (ತ್ರಿಭುತಿ. ೨೦-೫೬). ಅಲರುವಿಲ್ಲ 
(ಸ್ಕಾಂಡಂ*). 
ಅಲರ್ನಿಲ್ಲಬಲ್ಲಹ - ಹೂವಿನ ಬಿಲ್ಲಿಗೆ ಒಡೆಯನಾದವನು; 
ಕಾಮ; ಮನ್ಮಥ: ಶಿವಾಲಯಕೆ ನಡೆತಂದು ಕಂಡಳಲರ್ನಿಲ್ಲಬಲ್ಲ 
ಹನ ಕಡುಚೆಲ್ವ ಮಜಕಿಗೆಯ್ದ ನಂಬ್ಯಣ್ಣನ (ಸೌಂದಪು. ೧೩-೩೧). 
(ಅಲರ್ನಿಲ್‌ + -೮,] 
ಅಲರ್ವುಡಿ (ನಾ). ಹೂವಿನ ಧೂಳಿ; ಪುಷ್ಪಪರಾಗ : “ಅಲರ್ವುಡಿಯೆ 
ಪರಾಗ ” (ಕವಿಕಂ.೯೮) ; ಸುರಗಿ ಸಂಪಗೆ ಸುರಹೊನ್ನೆ ಗಳಲರ್ವ್ರಡಿನೆರಸಿ 
ನಲವಿನಿಂದ ಪರಿವ ಪರಿಕಾಲ್ಗಳ ಪೊನಲಲ್ಲಿ ಕುಂಕುಮರಸದಿರವಿನಂತಿ 
ಹುದು ನೋಳ್ಬರಿಗೆ (ಕುರಾಸಾಂ. ೨-೨೫) ; ಅಲರ್ವುಡಿಯಿಂ ಪೊರೆದ 
ಪರಮೆವಜಕಿ ಯಂ ಕೋಶದೆಳಬಿಟ್ಟುಗೆತ್ತು ಕರ್ದುಂಕಲೆಂದವ್ವಳಿಸುವ 
ಬಾಲಹಂಸಂಗಳಿಂ (ರಾಮಾಶ್ವ. ೫೨-೨೭). [ಆಲರ್ಕ್‌ + ಪುಡಿ] 
ಅಲರ್ವೊಕ್ಕುಳ (ನಾ). ಹೂವನ್ನು ಹೊಕ್ಕುಳಲ್ಲಿ ಉಳ್ಳವನು; 
ವಿಷ್ಣು : “ಅಲರ್ವೊಕ್ಕುಳಂ ನಾಡೆ ತಾವರೆಗಣ್ಣ ? (ಶಬ್ದಮಂ. ೭). 
[ಆಲರ್ಕ್‌ + ಪೊಕ್ಳುಳ್‌ (< ಪೊರ್ಕುಲ್‌) + -ಲ್ವ) 
ಅಲರ್ವೊಡೆಯ, ಅರಲ್ಪೊಡೆಯ, ಅರಲ್ವೊಡೆಯ, ಅಲರ್ಪೊಡೆಯ 
(ನಾ). ಹೊಟ್ಟಿ ಯಲ್ಲಿ (ಹೊಕ್ಕುಳಲ್ಲಿ) ಹೂವನ್ನುಳ್ಳವನು; ವಿಷ್ಣು: 
ಅಲರ್ವೊಡೆಯನೊಳಂಬುಜಪುತ್ರನೊಳ್ಳೆದಲೆಯಂ ಪಿರಿದನುರಾಗಂ 
ಮಾಳ್ಬಂತೆ (ಜಯಕಾ. ೨-೭೨) ; ಆಲರ್ವೊಡೆಯಂಗೆ ನಡೆದಾಣಮುಂ 
(ಕಾಮಾಶ್ವ. ೭-೪). ಅರಲ್ಪೊಡೆಯ (8). ಅರಲ್ಪೊಡೆಯ : 
“ ಆರಲ್ವೊಡೆಯಂ . .. ಕಾವನಯ್ಯಂ -ಈ ೧೨ ವಿಷ್ಣುಗೆ ಪೆಸರ್‌” 
(ಕಶಸಾ. ೧-೯). ಅಲರ್ಪೊಡೆಯ (8). 
[ಅಲರ್ಕ್‌ + ಪೊಡೆ + -ಅ,] 
ಅಲರ್ವೊೋಗು (ಕ್ರಿ). ಹೂವುಬಿಡು: ಸಿಸಿರಮನೆ ಪಿಡಿದು ಪರಕೆಗೆ 
ಬಸಂತನಲರ್ವೋದ ಮಾವಿನಡಿಮಂಚಿಕೆಯೊಳ್‌ ಕುಸುರಿದಆ್‌ದಡಗಿನಂತೆ 
ವೊಲೆಸೆದುವು ತದ್ವನದೊಳುದಿರ್ದ ಮುತ್ತದ ಮುಗುಳ್ಗಳ್‌ (ಯಠೋಚ. 
೧-೩೭). [ಅಲರ್ಕ್‌ * ಪೋಗ್ಕು] 
ಅಲರ್ಸುಪ್ಪತ್ತಿಗೆ (ನಾ). ಹೂವಿನ ಮೆತ್ತೆ; ಹೂವಿನ. ಹಾಸಿಗೆ: 
ದಪ್ಪಕ ರತಿಯ ವಸಂತಕೇಳಿಯ ಚಿತ್ರವಿಪ್ಪುದ ನೋಡಿ ಸಂತಸದಿ 
ಚಪ್ಪರಮಂಚದ ಮೇಲೆ ಕುಂಕುಮದಲರ್ಸುಪ್ಪತ್ತಿಗೆಯಲಿ ಮಂಡಿಸಿದ 
(ಮೋಹತ. ೨೨-೧೨). [ಆಲರ್ಕ್‌ + ಸುಪ್ಪತ್ತಿಗೆ] 
ಅಲಲ (ಅ). ಆಶ್ಚರ್ಯವನ್ನು ಸೂಚಿಸುವ ಅವ್ಯಯ : ಆಲಲ ಬಿಲ 
ದೊಳಗಿಂದೆ ಹುಲಿಗಳು ಮುಳಿದು ರಾಜನಮೇಲೆ ರಭಸದೆ ಚಲಿಸಿ ಬರಲು 
(ರಘುವಂ, ೯೭). [ಸಂ. ಆಲಲೆ] 
ಅಲವಣ (ನಾ). ಹಸಿಶುಂಠಿಯ ಮೇಲಣ ಸುಂಕ: ಪೇ£ಪೆ]ರಿಯಾ 
ಒಸಗೆಯುಂ ಅಲವಣವುಂ ಅಪುತ್ರಕ ಪೊರಳುಮಾನ್‌ ವಿಟ್ಟಾರ್‌ (ಇಆ. 
XIX, ೧೪೪-೫ ; 680). [ಅಲ್ಯ (೮ ಅಲ್ಲ) * ಪಣ) 
ಅಲನತ್ತು "ಅಲವಜು' ಪರಾ. 


ಅಲನರಿಳೆ 


ಅಲವರಿಕೆ, ಅಲವಲಿಕೆ (ನಾ). ೧. ಆಯಾಸ ; ಕ್ಲೇಶ; ತೊಂದರೆ: 
ಇರುಳೊಳು ಅಲವರಿಕೆಯಿಲ್ಲದೊಂದೆರಡು ಜಾವಂ .. . ನಾಮಿರ್ವ 
ಕೊಲಿದು ವಿಹರಣೆಗೆಯ್ಕಲೇನಾನುಮೊಂದು ಬಿಸವಂದಮಂ ಕಾಣಬಹುದು 
(ಸಮ್ಯಕೌ. ೨-೧೦೦); ನೀನು ಬಾಳ್ವನ್ನೆವರಮಲವರಿಕೆಯಿಲ್ಲದೇ ಉಣ್ಬನಿತ 
ಶೀವೆನೆನೆ (ಸಮ್ಯಕಾ. ೬-೭). ೨. ಆಸೆ; ಬಯಕೆ; ಅತಿಯಾಸೆ: 
ಕಲುಷಾಂಧರ್‌ ಸುರತರು, ಸಂಕುಲಮೆನ್ಮುವು ತಮ್ಮವೆಂದು ತಮ್ಮೊಳ 
ಗಾರ್ಯರ್‌ ತಲೆಯೊತ್ತಿ ಕುಟ್ಟ ಪೊಯ್ವವರಲವರಿಕೆಯೊಳಾದತೋಟಯಂ 
ತೊಲಗಿಸಿದಂ (ಪಂರಾಮಾ. ೧-೭೫). “ಪಟ್ಟು ಹಿಡಿತ” (ಪಂಠಾಮಾ. 
ಕೊ € ಶ) ; ವಿಟಿತನದಲವರಿಕೆಯಲಿ ವಿಷಯಲಂಪಟಿತನದ ತವಕದಲಿ 
ಇಳಿಯ ಖೂಳ ರಖೂಳ ಹೋಗೆಂದುಲಿದು (ತೊರರಾ. ೬-೨೨-೨೪). 
ಅಲವಲಿಕೆ : ೨. (ಸ್ಕಾಂಡಂ್‌). [ಅಲವರು (ಆ ಅಲವಜು) + -ಇಕೆ] 

ಅಲವರಿಸು, ಅಲವಲಿಸು (ಕ್ರಿ). ಆಸೆಪಡು; ಹಾತೊರೆ; ಆಸಕ್ತಿ 
ಯನ್ನು ಹೊಂದು: ಚೀಟಗನಿತು ಬೇಟಿಮಾದೊಡಂ ಮನವಾವೆಡೆಗ 
ಮೆಯ್ದದೆಂದಲವರಿಸುವ ಕಡುವೇಟಗಾರ್ತಿಯ ಕಾತರಿಕೆಯಂ ಕಳೆ 
ಯಲ್ಪಡೆಡೆವು (ಅರ್ಧನೇ. ೫-೨ ವ) ; ಅಲವರಿಸಿ ನೋಡಿದಳ್‌ ಕೋಮಲೆ 
ಕಣ್ಣೊಳ್‌ ಮೂಲು ವರ್ಣ ಮೆಸೆದಿರೆ ಕರ್ನೆಯ್ದಿಲ ಕಿಸುನೆಯ್ದಿಲ ಬೆಳ್ನೆ 
ಯ್ಲಿಲ ಫೂನಿಂ ಮೋದುವಂತೆ ಚಂದ್ರೋದಯಮಂ (ಲೀಲಾವ. ೧೦-೪೬); 
ರೋಧ್ರಲತಾಂತ ಸೌರಭಕ್ಕ ಲವರಿಸಿತ್ತು ಮತ್ತಮಧುಪಾಳಿ (ಜಗವಿ. 
೧೪-೭೬) ; ಅಲವರಿಸಿ ಮಸಗಿ ಪರಿಪರಿದಲಸದೆ ತಿರಿದೆಜಗಿ: ಪೆಣನದಂ 
ತಿಂದು ಕರಂ ನಲಿನಲಿದು ತನ್ನೊಳುಂ . .-. ನುಡಿವ ಪೈಶಾಚಕರಿಂ 
(ಬಂಹರಿ. ೨-೧೫). ಅಲವಲಿಸು : ನಳಿನಿಯ ಬಿರಿಮುಗುಳೊಳ್ತಾಯ್ದಳಿ 
ಕಳಭಂ ಬೆಂಡು ನೆಗೆದು ಬಂಡುಣ್ವವೊಲಂದಲೆದಲೆದಲವಲಿಸಿ ಯಶೋದೆಯ 
ಮೊಲೆಯುಂಡಂ ನವ ತಮಾಲಕೃಷ್ಣಂ ಕೃಷ್ಣಂ (ಅರ್ಧನೇ. ೭-೫೫). 

[ಅಲವರು («ಆ ಅಲವಲು) + -ಇಸ್ಕು] 

ಅಲವರು "ಅಲವಜು' ನೋ. 

ಅಲವಲಿಕೆ "ಅಲವರಿಕೆ? ನೋ. 

ಅಲವಲಿಸು "ಅಲವರಿಸು' ನೋ. 

ಅಲವಹಖು, ಅಲವರು (ಕ್ರಿ). ೧. ಆಯಾಸಪಡು; ಸಂಕಟಪಡು; 
ತೊಂದರೆಗೆ ಒಳಗಾಗು ; ದುಃಖಪಡು : ಅಲವತ್ತು (ಭೂತಕೃ) : 
ಹಗಲಿರುಳದೆನ್ನದೇ ನಿನ್ನ ಹುಟ್ಟಿ ದೂರ್‌ ಮೊದಶಿಲ್ಲಿತನಕೊಜಲಿ ಕರೆದು 
ಕರೆದಲವತ್ತು ಹಂಬಲಿಸುತ (ಸಿದ್ಧರಾ. ೨-೫೪) ; ತನ್ನೆನಲವತ್ತಜಸಿ ಕಂಡು 
ಕೊಂಡುಯ್ವ ತವಕನ್ನಿಮಿತ್ತಂ ಬಪ್ಪ ಬೊಮ್ಮಯ್ಯನಂ ಕಂಡು (ಸಿದ್ದರಾ. 
೩-೨೮); ಕೊಲಲಾಗದು ಪುಸಿಯಾಗದು ಕಳಲಾಗದು ಪೆಜರ ಪೆಂಡಿರೊಳ್‌ 
ತನ್ನ ಮನಂ ಸಲಲಾಗದು ತೀರದುದಕ್ಕ ಲವಜಲಾಗದು (ಯ ಶೊ ಚ. 
೪-೩೧); ಮಲಮಲ ಮಣುಗಿ ಕಂದಿ ಬಿಸುಸುಯ್ದಲವತ್ತು ಜಜ್ಜನೆ ಜರಿದು 
(ರಾಮನಿ. ೬-೪೦). ೨. ಆಸೆಪಡು ; ಹಂಬಲಿಸು : ಹಲವು ಲಿಂಗದೊಳು 
ಹೊಲಬುಗೆಡುವರಂ£ ರುಂ] ಹಲವು ಪ್ರಸಾದಕೆ ಅಲವಜುತಿಹರಂ£ರುಂ3 
ಎಂತಜಕಿವರು ನಿಜವನು(ದೀಕ್ಸಾಬೋ. ೧೨೪-೧೦) ; ಬಿಡು ಸೆಜಗನೆಂದೂಟ 
ಕಲವಜುವ ಮಕ್ಕಳಂ ಜಡಿದು (ರಾಘಚ.೧೬-೪೬); ಆವೊನುಂ ಹೆಬ್ಬಯಕೆ 
ಗಲವತ್ತು, ಮಿತಿಮಾರಿ, ಕಯ್ಗೆಬಾರದ ಗುರಿಗೆ ಕಟ್ಟೊಲ್ಮೆಯನ್‌ ತೆತ್ತು, 
ಕಳೆಯಬಾರದು ದೇವರಿತ್ತೊಂದು ಭಾಗ್ಯವನ್‌ (ಪಾರಸಿ. ೭೧೦). 
"ಅಲವರಿಕೆ?' ಪರಾ. ೩. ಕಷ್ಟಪಡು: ಚಿತ್ತದೊಳು ಕೋಪಿಸುತ 
ನಾನಲವೊ(ವ] ತ್ತು ಮಾಡಿ ದದೇಗುಲವನೀವುತ್ತಮಾರ್ಚನೆಗಳನಳಿದು 
ಹೋದಪುದಧಿಕಕರ್ಮಿ (ಬಸಪು.೧೭-೪೨). ಅಲವರು: ೧, ಮಾನಾಕ್ಷನ್ಮ 
ನವರು ರಾಮುವಿಗೋ ಸ್ಕರ ಅಲೆ£ಲ3]ವತ್ತುಕೊಂಡು ಹಣ್ಣಾಗಿ 
ಹೋಗಿದ್ದರು (ಸಂಧ್ಯಾರಾ. ೬೦) ; ಅತ್ತೆಯಮ್ಮ, ಯಾಕೆ ಅಲನತ್ತು£ ಕ್ತಿ 


೪೨೩ ಅಲಸತ್ವ 
ಕೊಳ್ಳು ತ್ತೀರಿ? ನನ್ನಿಂದ ಏನಾದರೂ ತಪ್ಪು ನಡೆದಿದ್ದರೆ ಕ್ಷಮಿಸಿದಲ್ಲಿ 
ನನಗೆ ತಕ್ಕ ಶಿಕ್ಷೆಮಾಡಿದಂತಾಯಿತು (ಅದೂಟ. ೯೩). 

[ದೇ. ॥ ತಮಿ. ತೆಲು. ಅಲಮರು] 

ಅಲವಾನ (ನಾ). ಒಂದು ಜಾತಿಯ ಕೆಂಪು ಬಟ್ಟಿ : ಇಕಾ ರಮಾ ಕಕ್ಕಿಗೆ 

ಎರಡ ಅಲವಾನ ತರಲಿಕ್ಕೆ ಹೇಳು ಗಿರಿಜಾಗ (ದೀಪಹ. ೨೭೯). 
[*5- ಅರೆ, ಅಲವನ್‌ ; ಮರಾ. ಅಲವಾನ್‌] 

ಅಲವಾಲ (ನಾ). - ಆಲವಾಲ. [ಸಂ.] 

ಅಲಸ (ನಾ). ೧. ಸೋಮಾರಿ; ಆಲಸ್ಯವುಳ್ಳವನು: ಆಲಸರಪ್ಪವರ್‌ 
ತಮ್ಮ ಮೆಯ್ಯ ಸುಖಕ್ಕೆ ಪಾಪಹೇತುಗಳಪ್ಪ ಕುಧರ್ಮಮಂ ಪೇಟ್ಲುಪೆಆರಂ 
ಮರುಳ್ಮಾಡಿ ಧರ್ಮಮೆಂದು ನೆಗಟಸುವರ್‌ (ಧರ್ಮಾಮೃ. ೪-೩೪) ; ಪತಿ 
ಕಾರ್ಯದವಸರಂಸಂಭನಿಸಿತೀಗಲಸನಾಗಿರ್ದೊಡೆ(ವೆಂಕಾರಾ.೫-೨-೪೩). 
೨. ಸೋಮಾರಿತನ ; ಆಲಸ್ಯ; ದಣಿವು: ಬೆಳ್ವೆಳಗಾನನ ಚಂದ್ರಬಿಂಬ 
ಡೊಳ್‌' ಜನಿಯಿಸೆ . . . ಬಿಣ್ತುಗೊಂಡಲಸಮಾ ನಿಜನಿರ್ಮಳ ಚಿತ್ತವೃತ್ತಿ 
ಯೊಳ್‌ (ಕುಸುಮಾ. ೧೨-೨೫) ; ನೂರ ನಿಜವಾಗಿ ನಿಸ್ತಬ್ಧಳಾದಳು. 
ಭಯ ಅಲಸ ಎದೆಯಲ್ಲಿ ತೋರಹತ್ತಿದುವು (ನೂರಜ. ೩೫). [ಸಂ.] 

ಅಲಸಂದಿ "ಅಲಸಂದೆ' ನೋ. ಕ 

ಅಲಸಂದಿಗೆ (ನಾ). - ಅಲಸಂಡೆ : “ಕುಲ್ಮಾಷಃ. . . ಅಲಸಂದಿಗೆ ಕಾಳು, 
ಕಾಡುವುದ್ದಿಗೂ ಹೆಸರು ” (ಸಿದ್ಧಾಂತಿ. ೨೩೯). [1] 

ಅಲಸಂದೆ, ಅಲಸಂದಿ, ಅಳಸಂದೆ (ನಾ). ತಡಗುಣಿಯಂತಹ ಒಂದು 
ಬಗೆಯ ದ್ವಿದಳಧಾನ್ಯ; ಕುಲ್ಮಾಷ; ರಾಜಮಾಷ : “ಅಲಸಂದೆ 

| ರಾಜಮಾಷಂ ” (ವಸ್ತು ಕೋ. ೧೬-೧೮) ; “ ಸುಧಿಯಲಸಂದೆ ೫ (ಮಂಗರಾ. 
೧೧೦-೫) ; ಬಾಗಿದ ಅನ್ನ, ಪಾಯಸ, ಉದ್ದಿನ ತೋಯೆ, ಅಲಸಂದೆಯ 
ಗುಗ್ಗರಿ, ಕಬ್ಬಿನರಸ, . .ಯಾ ಬಲಿಯಂ ನಿವಾಳಿಸಿ ( ಬಾಲಚಿ. ೧೨೬-೧೩). 
ಅಲಸಂದಿ (6). ಅಳಸಂದೆ: ಆ ಸತಿಯರೊನ್ಮೊಮ್ಮೆ ಚೆಂದಳಿರ್ಗೈಗಳಿಂ 
ಕುಸುಬೆಯಂ ಪಿಡಿಯೊಳಿರಿಸಿ ಮೋಸಮಲ್ಲಳಸಂದೆಯೆಂಬರ್‌ (ಪರಶು. 
೪-೨೬). [ದೇ.॥ ತೆಲು. ಅಲಚಂದಲು, ಅಲಸಂದೆಲು, ಅಲಸಂದಿಯಲು] 
ಅಲಸಂಬೆಟು (ಕ್ರಿ). ಆಯಾಸಗೊಳ್ಳು ; ದಣಿ; ಬಳಲು: ಕೆಚ್ಚಲ 
ಕೊರ್ಬು ... ನುರ್ಗೊತ್ತಿಯುಂ ಕಾಲಗಲ್ಲಲಸಂಚೆತ್ತಿರೆ ಪೋಗದಂತು 
ನಡೆಯಂ ಮಾಣ್ಣಿಂತು ಮೆಲ್ಫ್ಯೊತ್ತುತುಂ ಸಲೆ ವಿಭ್ರಾಜಿಸುತ್ತಿರ್ಪುದಾ 
ವಿಷಯದೊಳ್‌ ಧೇನುವ್ರಜಂ (ಕುಸುಮಾ. ೨-೪೮). [ಅಲಸ + ಪೆಜು] 
ಅಲಸಕ (ನಾ). - ಅಲಸ (8). [ಸಂ.] 
| ಅಲಸಗಮನೆ (ನಾ). ನಿಧಾನವಾಗಿ ನಡೆಯುವವಳು: ಅರಯೆ 
| ದುರ್ಫಟವೆನ್ನ ಮನೋರಥಮೆಂದಲಸಗಮನೆ ಮನದೊಳ್‌ ಪಿರಿದುಂ 
| ಡೂರಿಸಲದೇಕೆ (ಚಂದ್ರ. ೩-೬೭). [ಸಂ. ಅಲಸಗಮನಾ] 

35! ಅಲಸಗಾಮಿ (ಗು). ನಿಧಾನವಾಗಿ ಚಲಿಸುವ; ಮಂದಗಾಮಿ 
ಯಾದ: ಅಲಸಗಾಮಿಯಾದ ನೆಕ್ಲುದೋವನ ಕುದುಕಿ ತಂಡದೊಡನೆ 
ಏಗುತ್ತಿರಲಿಲ್ಲ (ಪುನರು. ೪೩೮). [ಸಂ. ಅಲಸಗಾಮಿನ್‌'] 

ಅಲಸಗಾಮಿನಿ (ನಾ). - ಅಲಸಗಮನೆ: ಘನಕುಚಭಾರಾಲಸಗಾಮಿನಿ 
ಗರ್ಭಂ ಬಳೆಯೆವಳೆಯೆ ನಸುಜೋಲ್ಲು ಬಟಲ್ಲು (ಸುಕುಮಾ. ೧೦-೧೧). 

[ಸಂ. ಅಲಸಗಾಮಿನೀ] 

ಅಲಸಟೆ (ನಾ). ದಣಿವು; ಆಯಾಸ; ಹಿಂಸೆ; ಕಾಟ (ಕ). 
"ಅಲಪಟೆ' ಪರಾ. [+ ತೆಲು. ಅಲಸಟ] 

ಅಲಸತೆ (ನಾ). ಆಲಸ್ಯ ; ಸೋಮಾರಿತನ : ನೆಲಸಲಲಸತೆ ನಡೆಯೊಳ್‌ 
(ಕುರಾಸಾಂ. ೮-೪೦); ಬರೆಯಲು ಶಕ್ತರಾದ ಕೆಲವರಲ್ಲಿರುವ ಅಲಸತೆಯೂ 

[ಸೆಂ. ಅಲಸತಾ] 


[Ao.] 


5 


po 


5 


20 


25 


30 


40 


45 


(ಕಸಾಪ. ೧-೫೨). 


| 
| ಅಲಸತ್ವ (ನಾ). - ಅಲಸತೆ (ಕಿ). 


ಅಲಸಪ್ರವೃತ್ತಿ ೪3೪ ಅಲಸುಗಾಲ 


ಅಲಸಪ್ರವೃತ್ತಿ (ನಾ). ಸೋಮಾರಿತನ; ಆಲಸ್ಯದಿಂದ ಕೂಡಿರು| | ಅಲಸಿಗ (ನಾ). ಸೋಮಾರಿ: ಕೇಶವನು ಒಂದು ಅಲಸಿಗರ ಕೂಟವನ್ನು 


ವಿಕೆ: ಸಾಮಾನ್ಯವಾಗಿ ಸೈನಿಕಜೀವನ ಮನುಷ್ಯನನ್ನು . .. ಆಲಸ ನಿರ್ಮಿಸಿ ಅದಕ್ಕೆ ಮೇಲಧಿಕಾರಿಯಾದನು (ಸಮಜೀ. ೨೪). 
ಪ್ರವೃತ್ತಿಗೆ ಪ್ರೇರೇಪಿಸುತ್ತದೆ (ಪುನರು. ೬೨). [ಅಲಸ* ಪ್ರವೃತ್ತಿ] [ಅಲಸ್ಕು + - ಇಗ] 
ಆಲಸಭಾವ (ನಾ). ಆಲಸ್ಯ: ಮದಗಜಗಾಮಿನಿ ಕಾಮಿನಿ ಬಂದಳು | | ಅಲಸಿಗೆ "ಅಲಸಿಕೆ' ನೋ. 
ಲೀಲೆಯಿಂದಲಸಭಾವದೊಳು (ಇಂಚಾಪ. ೯೮-೮೦). 5| ಅಲಸಿಸು (ಕ್ರಿ). ಆಯಾಸಪಡಿಸು; ದಣಿಸು: ಆತನ ಚಾಗಂ ಪೆರ್ಮಟ್‌ 
[ ಅಲಸ + ಭಾವ] ಚಾತಕ ಫೋತಕಮನಲಸೆ ಕೊಳ್ತವೊಲರ್ಥಿವ್ರಾತಮನಲಸಿಸಿದುದು 


ಅಲಸಯಾನ (ನಾ). ನಿಧಾನವಾಗಿ ನಡೆಯುವುದು; ಮಂದಗಮನ: 
ಸಾರ್ತೆಂದಳಂದುಪದೇಶಂಗುಡುವಂದದಿಂದಲಸಯಾನ ಪ್ರೌ ಢಿಯಿಂ 
ಹಂಸೆಗೆ (ಚಂದ್ರಪು. ೫-೧೧೪).  [ಅಲಸ + ಯಾನ] 
ಅಲಸಾಟ (ನಾ). ಅಲೆಯುವಿಕೆ; ಆಯಾಸ : ಬಹು ಅಲಸಾಟಬಿದ್ದು 
(ತತ್ಯಚಿಂ. ೨೫೩-೮). [ಅಲಸ್ಯು * -ಆಟ್ವ) 
ಅಲಸಿ (ನಾ). ಸೋಮಾರಿ; ಜಡಸ್ವಭಾವದವನು : ಜಾನಕಿಬಾಯವರ 
ತೋಟಗನು ಅಲಸಿ. ಆದರೆ ಹನುಮಂತನು ಪರೋಪಕಾರಬುದ್ಧಿಯವ 
(ಸಮಜೀ. ೧೧ ಪೀ.). [ಅಲಸ * -ಇ] 
ಅಲಸಿಕೆ, ಅಲಸಿಗೆ, ಅಲಸುಕೆ, ಅಲಸುಗೆ (ನಾ). ೧. ಆಯಾಸ; 
ದಣಿವು; ಬಳಲಿಕೆ: ಆಕೆಯ ಮಂದಗಮನಮುಂ ಪಗೆವರ ಮನಂಗಳು 
' ಮೊಡನೊಡನಲಸಿಕೆಯಂ ಕೈಕೊಂಡುವು ( ಸಂಪಭಾ. ೧-೧೪೧ ವ); ಅಲಸಿಕೆ 
ಯಾಗಳುಂ ಕೆಳದಿಯಂತಿಕೆ ಪೊರ್ದಿದುದು (ಬಾಧಪು. ೪-೩೯); ಆಗುಳಿಕೆ 
ಯಲಿ ಸೀನಿನಲಿ ನಡೆ ವಾಗ ನುಡಿವಾಗಲಸಿಕೆಗಳಲಿ .. . ರಘುಕುಲ 
ಸಾಗರನ ನೆನಹಲ್ಲದಿಲ್ಲನ್ಯತ್ರವಿ ಸತಿಗೆ (ತೊರರಾ. ೫-೩-೪೪); 
ಇಂದಿಗೋಲಗ ಸಾಕು ದಕ್ಷಿಣನಾಯಕ ಬಂದಲಸಿಕೆಯ ಹಿಂಗಿಸಲಿ (ಭರಚ. 
೪೭-೧೨೨). ೨. ಆಲಸ್ಯ; ನಿಧಾನ; ಸಾವಕಾಶ: ಅಲಸಿಕೆ ಮೆಯ್ಗಾ 


ಪೆರ್ಮಾಶಿನ ತೊಡವಿಂ ಮದಾಂಧಕರಿಯಿಂ ಹರಿಯಿಂ (ಶಾಂಶಿಪು. 

೯-೧೫೪). [ಅಲಸು, + -ಇಸ್ಕು. / ತೆಲು. ಅಲಯಿಂಚು] 
ಅಲಸ್ಕು; (ಕ್ರಿ). ೧. ಆಯಾಸಗೊಳ್ಳು ; ಬಳಲು : “ಅಲಸು-ಆಲಸ್ಕೇ? 
10 (ಶಮಧಾ) ; ಅಂಜನಾಚಲದ ವೋಲ್‌ ಕಣ್ಣೊಪ್ಪಿ ಬರ್ಪಂಬುಜೋದರನಂ 
ಮೆಲ್ಲನೆ ನೋಡಿ ಮೆಯ್ಯಲಸಿದಂತೆಂತಾನುಮೆಲ್ತ್‌ಿರ್ದು (ಪಂ ಸಭಾ. 
೯-೩೧) ; ಕಂದಿದೆಂ ಕುಂದಿದೆ ನಲಸಿದೆನಾಸತ್ತೆನಲ್ಲಾಡಿದೆಂ (ರಕ್ಸಾಶ. 
೨೫) ; ಅಲಸುವ ಮೆಯ್ಕುಮಾ ಗುಳಿಸುವಾನನಮುಂ . . . ಅಪೂರ್ವ 
ಭಾವಮಂ ಲಲನೆಗೆ ತಂಡುವಂದನು ದಿನಂ ಬಳೆಯುತ್ತಿರೆ ಗರ್ಭದರ್ಭಕಂ 
15| (ಪುಸ್ಪಪು. ೪-೧೫) ; ಮಾಡಿಪಂ, ಕೂಡಿಪಂ, ಅಲಪಂ, ಬೆಸಪಂ (ಶಬ್ದಾನು. 
೫೧೫ ಪ್ರಯೋ). ೨. ತಡಮಾಡು ; ಉದಾಸೀನಮಾಡು; ಅಲಕ್ಷ್ಯ 
ಮಾಡು: ಕುಲಜನಿ ತನೆ ಪಂಡಿತನೀತನುಜ್ವಲಯಶೋಧಿಕ ನೀತನೆ 
ತಿಬ್ಬಮೆಂದಲಸಿ ಪೇಟ್ವವಧಾರಣ ದೋಷಮಂ ನೆಲಸಲೀಯದಿರಿಂ 
ಕೃತಿನಾರಿಯೊಳ್‌ (ಕವಿರಾ. ೧-೧೩೯) ; ಆಕೆಯುಂ ವ್ಯಾಸಭಟ್ಟಾರಕನಲ್ಲಿಗೆ 
20 ಪೋಗಲಲಸಿ ತನ್ನ ಸೂಲಾಯ್ತೆಯಂ ತನ್ನವೊಲೆ ಕಯ್ಗೆಯ್ದು. ಬರವಂ 
ಬೇಡಲಟ್ಟ ದೊಡೆ (ಪಂಪಭಾ. ೧-೮೫ವ) ; ಇಲಿಗಳ್‌ ಮನೆಯೊಳ್‌ ಪುಟ್ಟ 
ಯುಮಲಸದೆ ತವೆ ತೋಡಿ ಮನೆಗಳಂ ಕಿಡಿಸುವವೋಲ್‌ (ಪಂಚತಂ. 
ದುಡು ಕೆಣ್ಮಲರ್ಮ್ಮ್ಯರಲ್ಲೆ ಸೆದುವೊದವಿತಾಗುಳಿಕೆ ಶತೆಂ... FE ೧೦೬-೧೭) ; ಮುರಾಂತಕ ಸೂತತನಕಲಸಿದನೆ (ಕುವ್ಯಾದ್ರೋ. ೩-೬೨) ; 
ವಸಿಆಕೊಳ್‌ (ಕಾದಂಪೂ. ೩೮೧) ; ಜನನದ ನೆಲೆಯನಣುಹಿದೊಡೊಪ್ಪು ೆ ಹಳೆದಿನದ ತಾಯ್ತಂದೆಯರ ಬಿಡದಲಸದವರನು ಹೊತ್ತು ತೊಳಲಿದೆನಿಳೆ 
` ಗೊಂಬುದಲಸಿಕೆಯದೇಕೆ (ತೊರರಾ. ೧-೧೬-೨೬) ; ಸವಿನುಡಿಯನಾಶ್ರ |25 ಯೊಳುಳ್ಳ ಸಮಸ್ತ ತೀರ್ಥಕ್ಷೇತ್ರಗಿರಿವನವ (ತೊ ರರಾ, ೨-೫-೧೫) ; 
| 


ಯಿಸಿತಲಸಿಕೆ ವಿಶೇಷಮಾಂದೃವನಾಂತುದೊಳ್ಳಡೆ (ಚೆ ಬ ಫು. ೪-೧೧). ನೀನಿಂದು ಆಲಸದೆ ನಾಣ್ನದಂಜದೆಯಳುಕದೆ ಪೇಳು (ಹದಿಬ. ೧-೨೯). 
೩. ಉದಾಸೀನತೆ; ಅಲಕ್ಷ್ಯ: ನೀನಲಸಿಕೆಯಿಲ್ಲದೆ ಮಾಡಿದಂ ಸಲೆ [ದೇ.॥ ತಮಿ. ಅಲಚು ; ಮಲ.. ಅಲ; ತುಳು. ಅಲಸು ; ತೆಲು. 
ಸಂದೆಯವಂ ತಗುಳ್ಳದಂತೆ (ವಿಷ್ಣುಪು. ೧೦-೧೫೩) ; ಒಲಿದೋದಿಸಿ ಕೇಳಿ ಆಲಂಚು. / ಸಂ. ಅಲಸ] 

ತಿಳಿದೊಂದೆಡರು ಬಂದಲಿ ಜಣಕಿಯದೆ ತಿದ್ದಿ ಕೃತಿಯ ಅಲಸಿಕೆಮಾಡದೆ | | ಅಲಸ್ಕು (ಕ್ರಿ). ಜಾಲಾಡು; ನೀರಿನಲ್ಲಿ ಚೆನ್ನಾಗಿ ಅಲುಗಾಡಿಸು : 
ರಚಿಸುವ ಸುಗುಣರ ಬಲಗೊಂಬೆ ನಾನನವರತ (ಜೀವಂಸಾಂ. ೨೦-೪೨). |30 ಈ ಬಟ್ಟಿಗಳನ್ನೆಲ್ಲಾ ನೀರಿನಲ್ಲಿ ಚೆನ್ನಾಗಿ ಆಲಸಿಕೊಂಡು ಬಾರಮ್ಮ 
೪. ನಿದ್ರೆ; ತೂಕಡಿಕೆ: “ತಂದ್ರಾ - ತಂದ್ರೀ ಇ ಅಲಸಿಕೆ? (ನಾಟಕಾ. (ದಕ-ಪ್ರಾದೇ). [ಆ ಅಲಚು) 

ಕಿ); ಅಲಸಿಕೆಯೊಳ್ಳೆ ನೂ ಅು ಸಾವಿರ ನಳಿನಭನರಡೆಗೆಡೆವರೆಂಬಗ್ಗಳಿಕೆ| | ಅಲಸ್ಕು (ನಾ). ೧. ಬಳಲಿಕೆ; ದಣಿವು: ನೆಲೆ ಚಲಿಸುವ ಸುಯ್‌... . 
ಯೆತ್ತಲು ಹುಲುಮನುಜ ನಾನೆತ್ತಲು (ಕುವ್ಯಾಭೀ. ೬-೩೯). ಅಲಸಿಗೆ : ಅಲಸಾಹಿದ ಕಣ್‌ ಬೆಮರ್ವನಿಗಳ ಬೀಡೊಡೆಯದ ತೆಳ್ಳೊಡಲು (ಉದ್ಭದೇ. 
೧. ಅತನ ಮೊಗವು ಅಲಸಿಗೆಯಿ'ಂದ ಬೆಂದು ಬೇಗುದಿಗೊಂಡಂತೆ ೪-೧೮); ಸುರತದಲಸಂ ಪರಿಹರಿಸು (ಚಿಬಪು. ೧೦-೩೦); “ಆಲಸ್ಯ- 
ತೋರುತ್ತಿದ್ದಿತು (ಶ್ರೀರಾಸ. ೩). ಅಲಸುಳೆ : ೨. "ಅಲಸುಕೆಗಾಜಿ' |35|  ಅಲಸು” (ಶಬ್ದಾನು. ೧೬೦ ಪ್ರಯೋ). ೨. ಆಲಸ್ಯ; ಮೈಗಳ್ಳತನ: 
ಪರಾ. ಅಲಸುಗೆ : ೧.“ಆಲಸ್ಯಕ-ಅಲಸುಗೆ »(ಶಮದ. ೨೮೧ ಪ್ರಯೋ); ಪಚಿಕಿವಟಿಕಿವಲಸೊಲಸು ಕುತ್ತಮಿಲ್ಲಾ ನಾಡೊಳ್‌ (ಶಬ್ದಾನು. ೧೪೦ 


ಪಸಿವುಂ ನೀರಟಕ್ಕಿಯುಂ ನಿದ್ದೆಯುಮಲಸುಗೆಯುಂ ಮಾಣ್ಣುದೆಂಬಂದದಿಂ ಪ್ರಯೋ). [ಆ ಸಂ. ಆಲಸ್ಯ] 
(ಪಾರ್ಶ್ವಪು. ೫-೧೧೨); ಎಡೆವಿಡದ ಅಲಸುಗೆಗೆ ಬೇಸರಿಗೆ ನಿರುತ್ಸಾಹಕ್ಕೆ | | ಅಲಸುಂಗಾಅ "ಅಲಸುಗಾಜ' ನೋ. 
ಆಯಸಕ್ಕೆ ಸೆರೆಗಟ್ಟಕೊಂಡಿರಬೇಕು (ಬೆಟ್ಟಅ. ೧೪೪-೯). ಅಲಸುಳೆ "ಅಲಸಿಕೆ? ನೋ. 

ಅಲಸಿಕೆಯಾಗು - ದಣಿವಾಗು; ಆಯಾಸಗೊಳ್ಳು ; ಬಳಲು: |40| ಅಲಸುಕೆಗಾಅ, ಅಲಸುಗೆಕಾಅ (ನಾ). ಸೋಮಾರಿ; ಜಡ: 
ಅತ್ರಿಯಹಿಗಳಿಗೆ ಒಂದು ದಿನ ದೇಹದಲ್ಲಿ ಅಲಸಿಕೆಯಾಯಿತು (ನೀತಿಚಿಂ. “ನಾಂಬಂ ಸೋಂಬನುಮೆನಲ್ಕಲಸುಕೆಗಾಆಂ” (ಕವಿಕಂ. ೧೫೫) ; 
೯-೧೬). [ಅಲಸ್ಕು + - ಇಕೆ. / ತುಳು. ಅಲಸಿಗೆ, ಅಲಸಲ್‌'] | |. ಅಲಸುಗೆಕಾಖಿ: “ಸೋಂಬನೆಂದುಂ ನಾಂಬನೆಂದುಂ ಅಲಸುಗೆಕಾಜಂ? 

ಅಲಸಿಕೆಗೊಳ್‌ (ಕ್ರಿ). ಆಲಸ್ಯಮಾಡು; ತಡಮಾಡು: ಒಲಿದು | (ಕಶಸಾ. ೧೮-೩೬೦). [ಅಲಸುಳೆ + -ಗಾಅ (೮ -ಕಾಜ)] 

ಪತಿಯ ಮನದೊಲನನಾರೈದು ತಾನಲಸಿಳೆಗೊಳದನುಸರಿಸಿ ಕುಲಸತಿಯರ | | ಅಲಸುಗಾಅ, ಅಲಸುಂಗಾಲಿ (ನಾ). ಸೋಮಾರಿ; ಜಡ: “ಅಲಸ 
ಧರ್ಮ ಕೊನಂ೦ಡೆ ನೇಹವ ನೆಲೆಗಾಣಿಸಿ ನೆಗಳುವುದು (ಹದಿಬ. ೩-೧೦). | 45 ಲ ಅಲಸುಗಾಜ ? (ನಾಚಿರಾ. ಕಿ); “ಸೋಂಬ ನಾಂಬನೆನಲ್ಕಲಸು 


[ಆಲಸಿಕೆ + ಕೊಳ್‌] ಗಾಜನು * (ಶಬ್ದಮಂ. ೪೮) ; ಅಲಸುಗಾಜಂಗೆ ದೋಷಮಂ ಪೇಟ್ಟು 


ಅಲಸುಗೆ ೪೨೫ 
ದುತ್ತರವಾಕ್ಕಂ, ಅಲಸಃ - ಅಲಸುಗಾಆಂ (ನೀತಿವಾ. ೯-೧೪೧); ಅಲಸು | 
ಗಾಜನುಂ ಸದಾ ವ್ಯಾಧಿಪೀಡಿತನುಂ (ಪಸಾರ. ೮೩೯-೧೫) ; ಅವಿರತಂ 
ಭುಜಿಸುತೆ ಬಳಿಕೆ ಮೃಡನಂ ನೆನೆದು... ಪಸರಿಪ ಆಲಸುಗಾಜರ ರಾಜಿ 
ಸುವ ಮಾನಸಾರ್ಚನೆಗಳಂ (ಆರಾಚ. ೨೧-೨೫). ಸಸ 
ಅಸಿತಂ ಕಡುನಿಡಿಯಂ ಸ್ನಾಯುಸಾರನನಿಲಾತಿರಕ್ಷನಲಸುಂಗಾಅಂ...' 5 
ರವಿಜಂ (ಜಾತತಿ. ೨-೨೬) ; ಪಾಡುಂಗಾಜಂ, ಅಲಸುಂಗಾಆಂ (ಶಮದ. 

೨೦೦ ಪ್ರಯೋ). [ಅಲಸ್ಯು + -ಗಾಜಿ (ಆ -ಕಾಣ)] 

ಅಲಸುಗೆ "ಅಲಸಿಕೆ' ನೋ. 

ಅಲಸುಗೆಕಾರ್ತಿ (ನಾ). ಸೋಮಾರಿಯಾದ ಹೆಂಗಸು: ಹೊತ್ತು | 
ಹೋಗದ... ಮುತ್ತ ಮುದುಕಿಯರಲಸುಗೆಕಾರ್ತಿಯರಿಗೆ ಅಪರಾಹ್ನ |10 
ಮಂತ್ರಣದ ಮಹಾಸಭೆಯಲ್ಲಿ » « « ಸಂತೃಪ್ತಿಯನೊಪ್ಪಿಸಲು (ಬೆಟ್ಟ ಅ. 
೧೮೨-೧೫). [ಅಲಸುಗೆಕಾಅ + -3ಿ] 

ಅಲಸುಗೆಕಾಅ "ಅಲಸುಕೆಗಾಅ' ನೋ. 

ಅಲಸೇಂಗಿತ (ನಾ). [ಕಾಮಶಾ] ಗಂಡನಿಗಿಂತ ಮುಂಚೆ ನಿದ್ದೆ 
ಹೋಗಿ ಗಂಡನು ನಿದ್ದೆ ಹೋದಮೇಲೆ ಎದ್ದುವಿಹಾರಕ್ಕೆ ಹೋಗುವ | 5 
ವಳು: ಪತಿಯಿಂ ಮುನ್ನಂ ನಿದ್ರಾಸ್ಥಿತೆಯಾಗಿರ್ಜೋಪನೊಣಗಿದಿಂ ಬಟ ಕ 
ವಿನಿದ್ರಿತೆಯಾಗಿ ವಿಹರಿಸುವೊಡಾ ಸತಿಗಲಸೇಂಗಿತಮಿವಮೆ£ದೆ]೦ದು ಬಗೆ 
ಮೃಗನಯನೇ (ಮದತಿ. ೧೧-೪೬). [ಸಂ.] 

ಅಲಹು "ಅಲಂಪು' ನೋ. 

ಅಲಲ್‌ಕಿಸು (ಕ್ರಿ). ಚದರಿಸು; ನಾಶಮಾಡು: ಮನದಿಂ ನುಡಿಯಿಂ 
ತನುವಿಂದೆನಸುಂ ಮುನ್ನೆಜಪಿದಘಮನಲಜೀಪೆನೆಂಬೀ ಮನದಿಂದಮೊಸೆದು 
ಗೊಮ್ಮಟ ಜಿನನಂ ಸ್ತುತಿಯಿಸಿದನಿಂತು' ಸುಜನೋತ್ತಂಸ೦ (ಎಕ. 11, 
೨೩೪-೬೫ ; 1180). [ಅಲಲು + -ಇಸ್ಕು] 

ಅಲಯು (ಕ್ರಿ). ಚದರು; ಒಡೆ; ಹಾಳಾಗು: ಶ್ರೀದುರಿತಾಭೂದ್ವ ಸ 
ಮಾಸ್ಟೀಟ್ಷ ಲಜಕಿ ಫೊಡೆದಜ್ಞಾನಶೈಲೇಂದ್ರಮಾನ್‌ ಪೋಟ್ಬುರ ಮಿಥ್ಯಾತ್ವ 
ಪ್ರಮೂಢಸ್ಥಿರತರ ನೃಪನಾನ್‌ ಮೆಟ್ಟಿ (ಎಕ. 11, ೧೨-೧ ; 700) ; ಚಲಚಲ 
ದಾಂತು ಕಾದುವ ಸುಯೋಧನಸಾಧನದೊಡ್ಡು ಗಳ್‌ ಕಲಲ್ಲಲಆ ತೆರಳು 
ತೂಳು ಬಿಲುತೋಡೆ (ಸಂಸಭಾ. ೧೧-೩೩). 

[ಡೇ.॥ ತಮಿ. ಅಲಜು ಎ ಚದರು; ವಿಭಾಗವಾಗು] 

ಅಲಾ "ಅಲ್‌? ಪರಾ. 

ಅಲಾತ (ನಾ). ಉರಿಯುತ್ತಿರುವ ಕಟ್ಟಿಗೆ; ಕೊಳ್ಳಿ: “ಆಲಾತಂ, 
ಉಲ್ಮುಕಂ- ಈ ೨ ಕೊಳ್ಳಿ” (ಹಲಾಯು. ೧೨-೬೭). [ಸಂ.] 

ಅಲಾತಚಕ್ರ (ನಾ). ಕೊಳ್ಳಿಯನ್ನು ವೇಗವಾಗಿ ತಿರುಗಿಸುವುದ 
ರಿಂದ ದುಂಡಗೆ ಕಾಣುವ ಚಕ್ರದಂತಹ ಆಕೃತಿ; ಕೊಳ್ಳಿಯಿಂದ 
ಕಲ್ಪಿತವಾದ ವೃತ್ತಾಕಾರ: ಕೃಷ್ಣಂ ಗೆಲ್ಲು ಪಿಂಗಾಲ್ಗಳಂ ಪಿಡಿದಾ 
ರ್ದೆತ್ತಿ ನಿಶಾಟನಂ ತಿರಿಪೆ ತದ್ಭ್ರ್ರಾಮ್ಯನ್ನಿಶಾಟಾಸ್ಕದಿಂ ಪೊಡರ್ದಸ್ರಾಂಬು 
ವಲಾತಚಕ್ರಮೆನೆ ವೃತ್ತಾಕಾರದಿಂದುಣ್ಮುತುಂ (ಜಗವಿ. ೬-೬೯); ದೀಪ್ತಿ 
ತಿರ್ರನೆ ತಿರುಗಿದುದಾ ಅಲಾತಚಕ್ರದ ತೆರದಿ (ಶ್ರೀರಾಮಾ. ೩೯೯-೧೦೦೬). 

[ಅಲಾತ * ಚಕ್ರ] 

ಅಲಾತು (ನಾ). ತಂತಿಗಳಿಂದ ಮಾಡಿದ ಹೊರಜಿ; ಹುರಿ 
(ಕಿಸಂಗ್ಲಾ). [ ತುಳು. ಅಲಾತ, ಅಲಾದ್‌, ಆಲಾತ್‌] 

ಅಲಾಬಿ (ನಾ). ಮೊಹರಂ ಹಬ್ಬ; ಬಾಬಯ್ಯನ ಹೆಬ್ಬ. 

ಆಲಾಜಿಹಬ್ಬ - ಮೊಹರಂ ಹಬ್ಬ ; ಬಾಬಯ್ಯನ ಹಬ್ಬ: ಒಂದು 
ಮಸೀದಿ ಇದೆ, ಹಾಗೆಂದಮೇಲೆ ಮೊಹರಂ ಇರಬೇಡನೇ? ಆಲಾಬಿಹಬ್ಬ 
ಆಗಬೇಡವೇ? (ಜಾರುವಾ. ೫೪). ಅಲಾಜೀಹುಲಿ - ಮೊಹೆರಂ ಹಬ್ಬ 
ದಲ್ಲಿ ಹುಲಿಯ ವೇಷವ ನ್ನು ಧರಿಸುವ ವ್ಯಕ್ತಿ; ಬಾಬಯ್ಯನ 


20 


25 


80 


45 


ಅಲಿಂಗ 


ಹಬ್ಬದ ಹುಲಿ ವೇಷಧಾರಿ: ಈ ಅಲಾಬೀಹುಲಿಯನ್ನು ನೋಡಿ ಗದಿ 
ಗೆಯ್ಯನವರು ಮತ್ತಷ್ಟು ಕೆರಳಿದರು (ದೀಪಹ. ೫೬). 
[*- ಅರ, ಇಲಾಹಿ - ದೇವರು. / ಶುಳು. ಅಲಾಬಿ, ಅಲಾಯಿ] 
ಅಲಾಬು (ನಾ). ಸೋರೆ ಗಿಡ, “ಕಾಯಿ, ಬುರುಡೆ: ಬಂಧುರ 
ರಸಗೇಯಮೆಂಬಮೃತಪೂರಮನೊಯ್ಯ ನಲಾಬುವಿಂದವೊತ್ತರಿಸುತು 
ಮಿರ್ದಳೀಕೆಯೆನೆ ಬಾಜಿಸಿ ದ ೪೯ ಪೆಜಳುನ್ನತಸ್ತನಾಂತರದೊಳಗೌಂಕಿ 
ವೀಣೆಯಂ (ಜಗವಿ. ೫-೧೮) ;.ಕತಕ ಕಂದದ್ವಯಮಲಾಬು ಶಿಗ್ವಾ ದಿಗೆ 
ಳಹಿತಮೆನುತ ವರ್ಜಿಸುತ (ವೆಂಕಾರಾ; ೫-೨೧-೨೩). [ಸೆಂ.] 
ಅಲಾಬುವಲ್ಲಕಿ (ನಾ). ಸೋರೆಯ ಬುರುಡೆಯಿಂದ ನಿರ್ಮೆಸಿದ 
ಒಂದು ಬಗೆಯ ತಂತ್ರೀವಾದ್ಯ.: ಬಳಿಕ ವಿಪಂಚಿಕೆ... ಆಲಾಬು 
ವಲ್ಲಕಿ... ಕಾಲಕೀಯೆಂಬ ಮೂವತ್ತುಮೂಜು ತಂತ್ರೀವಾದ್ಯಂಗಳಲ್ಲಿ 
(ವಿವೇಕ. ೨೩೬). [ಅಲಾಬು * ವಲ್ಲ8] 
ಅಲಾಬುಸ್ತನ (ನಾ). ಸೋಕೆ ಯ ಬುರುಡೆಯಂತಿರುವ' ಸ್ತನ: 
ಪಿಸುಗಣ್ಣ ಕಿಸವಾಯ ವಕ್ರದಂತಂಗಳಿಂದೊಸರ್ವ ಶೋಣಿತ ಮಹೋ 
ದರಿಯಲಾಬುಸ್ತನಗರಸೆಯೊಳ್‌ (ವೆಂಕಾರಾ. ೬-೪೭-೭). 
. [ಅಲಾಬು+ ಸ್ತನ] 
ಅಲಾಭ (ನಾ). ೧. ಲಾಭವಿಲ್ಲದಿರುವುದು; ಸಿಕ್ಕದಿರುವುದು. 
೨. [ಜೈನ] ಚರಿಗೆಗೆ ಹೋದ ಜೈನಯತಿಗೆ ಯಾವ ಭಿಕ್ಷೆಯೂ 
ಸಿಕ್ಕದಿರುವುದು : ಸಂಸಾರ ನಿರ್ವೇಗಮಾಗೆಯಂದಿನ ದಿನಸಮಲಾಭಂ 
ಮಾಡಿ [ಪಾಕಾಂ. ಮುಟ್ಟುಪಡಂಮಾಡಿ] ತಮ್ಮಾವಾಸಕ್ಕೆ ಪೋದೊಡೆ 
ಭಟ್ಟಾರರೆಂದರ್‌ - ಏನಲಾಭಮಾದುದೆ (ವಡ್ಡಾರಾ. £-೨೧).. [ಸಂ] 
ಅಲಾಯಿದ “ಅಲಾಯಿದಾ' ನೋ. 
ಅಲಾಯಿದಾ, ಅಲಾಯಿದ (ಅ). ಬೇರೆಯಾಗಿ; ಪ್ರತ್ಯೇಕವಾಗಿ: 
ಅಲಾಯಿದಾ ಸಾಗವಳಿ ಆಗಿಯಿರುವ ಬಾಜೆಬಾಬುಗಳು ಸಹಾ (ಮೈಆರಿ. 
೧೯೩೯, ೪೨-೯೭; 1825) ; ಎಲ್ಲಿ ಎಲ್ಲಿ ಪರಿಯಂತರಕ್ಕೂ ಅಲಾಯಿದಾ 
ಬಾಬು ಇದೆಯೋ ಅದು ಯಾವತ್ತೂ ಬಾಬಿಗೂ (ಮಹಾನಂ. 1, ೬೬). 
ಅಲಾಯಿದ : ಖರ್ಚಿಗಾಗಿ ಆಲಾಯಿದಾ ಸ್ವಲ್ಪ ಹಣ ತೆಗೆದಿಡಿ (ರೂಢ). 
[+ ಅರ, ಅಲಾಹಿದಾ] 
ಅಲಾಲ್‌ ಟೋಪಿ (ನಾ). ಬೇಜವಾಬ್ದಾರಿಯ ವ್ಯಕ್ತಿ ; ಜವಾಬ್ದಾರಿ 
ಯಿಲ್ಲದ ಮನುಷ್ಯ : ಪ್ರಾಣಿಗಳಲ್ಲೆಲ್ಲಾ ಅಲಾಲ್‌ಟೋಪಿಗಳಂತೆ ಆಲೆ 
ಯುವುದರಲ್ಲಿ ಎತ್ತಿದ ಕೈಗಳು' ಎನಿಸಿದ ಕತ್ತೆ ನಾಯಿಗಳೂ ಕೂಡ 
(ಸ್ವಾಮಿಸ್ನೇ. ೯೧). 
[+ ಹಿಂ. ಅಲಲ್‌ಟಿಪ್ಪೂ - ಅಸಂಬದ್ಧ, ಯದ್ವಾತದ್ವಾ) 
ಅಲಾಳನಾಥ "ಅಲ್ಲಾಳನಾಥ' ನೋ. 
ಅಲ್ಲಿ "ಅಲ್ಲಿ' ನೋ. 
ಅಲ್ಲಿ, ಅಳ್ಳಿ (ನಾ). ೧. ತುಂಬಿ; ಭ್ರಮರ: ಅಲಿ [ಪಾಠಾಂ.' ಅಳಿ] 
ಮಾಗೆಯಲ್ಲಿ ಮಲ್ಲಿಗೆಯಲರಂ ಪಡೆವಂತೆ ಭೂಪನಿರೆ ಕುರುಡಂ ಕಣ್ಮಲರಂ 
ಪಡೆದವೊಲೆಸೆದಂ (ಲೀಲಾವ. ೪-೧೬೨) ; ಅಲಿಗಳ ಸೋಂಕಿಂ ಪ್ರಾತರ್ಜ 
`ಲರುಹಮಲರ್ವಂತೆ (ಜಗವಿ. ೩-೩೩). ೨. ಜೇಳು.' ೩. ಕಾಗೆ. 
೪. [ಜ್ಯೋತಿ] ವೃಶ್ಚಿಕರಾಶಿ. ಅಳ್ಳಿ: ೧. ಈ ಮುಗುಳೊಳಮಾ 
ಮಾಲಕ್ಕಿಯಿನಆಸಿ ಸುಲಿವುದಳಿ ಕೆಲಗೆಲದೊಳ್‌ (ಕವರಾ. ೩-೧೨೮); 
ಆಲರ್ದಂ ಭೋಜಕ್ಕೆ ಮೊಗಸಿದಳಿ ನೀರಾಜನ ಕುಸುಮವನೆ ಮುಸುಜಕಿ 
ಮೊಜಕಿಯುತ್ತಿರ್ಕುಂ (ಮಲ್ಲಿಪು. ೨-೬೬). [ಸಂ.] 
ಅಲಿಂಗ (ಗು). ೧. ಯಾವ ಲಕ್ಷಣವೂ ಇಲ್ಲದ; ಗುರುತಿಲ್ಲದ. 
೨. [ವ್ಯಾಕ] ನಿರ್ದಿಷ್ಟವಾಗಿ ಯಾವ ಲಿಂಗವೂ ಇಲ್ಲದ. ಉದಾ 
ಆನ್‌, ನೀನ್‌, ತಾನ್‌. (ಸಂ.) 


ಅಲಿಂಜರ 


ಅಲಿಂಜರ, ಅಲಂಜರ (ನಾ). ನೀರಿನ ಹರವಿ; ಗುಡಾಣ: “ಮಣಿಕಃ, | 
ಅಲಿಂಜರಃ - ಈ ೨ ಕೇಲು? (ಹಲಾಯು. ೫೩-೧೫೨). ಅಲಂಜರೆ; 
(ಕಿ). ([ಸಂ.) | 
ಅಲಿಂದ, ಅಳಿಂದ (ನಾ). ಮನೆಯ ಹೊರಬಾಗಿಲಿನ ಮುಂದಿನ | 


ವಠಾರ; ಮೊಗಸಾಲೆ; “ಹೊರಬಾಗಿಲು ” (ಗಂಗಾಮ). ಅಳಿಂದ | 5: 


(ಸ್ಯಾಂಡರ್‌). [ಸಂ.) 


೪೨೬ 


ಅಲುಂಟ್ಕ್ಮು 


ಜಲನಿಧಿಮಧ್ಯದೊಳಿರಲು (ತುರಂಗ ೨-೪). ಈ ಶಬ್ದ "ಅಲಗುಗಿ' 
ಎಂಬುದರ ಅಪಲಿಖಿತವಿರಬಹುದು. [1] 

ಅಲಿನಿ, ಅಳಿನಿ (ನಾ). ಹೆಣ್ಣು ದುಂಬಿ. ಅಳಿನಿ : ನನಯೌವನದೊಳ್‌ 
ಗುಣದೋಷವಿಚಾರಮನಿಂತು ಮಾಡಲೀಯದ ಭಾವೋದ್ಭವನಿಂ ಪರವತಿ 
ಯಾದೆಂ ನವಕುಸುಮಾಸವದೆ ಸೊರ್ಕಿದಳಿನಿಯ ತೆಜದಿಂ (ಕಾದಂಪೂ. 


೭೪೫). [ಸಂ. ಅಲಿನೀ) 


ಅಲಿಂದಕ, ಅಳಿಂದಕ (ನಾ). - ಅಲಿಂದ. ಅಳಿಂದಕ : *ಪ್ರಘಣಃ, | | ಅಲಿಪ್ತ (ಗು). ೧. ಲೇಪವಿಲ್ಲದ ; ಸಂಬಂಧವಿಲ್ಲದ. ೨. ಮೋಹ 


ಪ್ರಘಾಣಃ, ಅಳಿಂದಕಃ - ಈ ೩ ಮೊಗಸಾಲೆ» (ಹಲಾಯು. ೫೦-೧೪೪). 


` [Aಂ.] 


ಅಲಿಕ, ಅಳಿಕ್ಕ (ನಾ). ಹಣೆ; ನೆತ್ತಿ; ನೊಸಲು: “ಲಲಾಟಂ, ಅಲಿಕಂ- | 10 


ಹಚ್ಚಿಕೊಳ್ಳದ: ವಿಷ್ಣುತ್ರಿನೇದಿಯರು ಅಲಿಪ್ತರಾಗಿದ್ದರು (ಸಮಜೀ. 
೬೧೭). (ನಾ). ೩. 'ಯಾವ ಕಡೆಗೂ ಸೇರದವನು; ತಟಸ್ಥ: 
"ಅಲಿಪ್ತ್ಮನೀತಿ? ಪರಾ. [ಸಂ.] 


ಅಳೀಕಂ, ಹಣೆ, ಪಣೆ (ಸಿದ್ಧಾಂತಿ. ೧೭೦); “ಲಲಾಟಿಂ, ಆಲಿಕಂ -| | ಅಲಿಪ್ತತೆ (ನಾ). ಯಾವ ಸಂಬಂಧವನ್ನೂ ಹೆಚ್ಚಿಕೊಳ್ಳದಿರುವುದು; 


ಈ ೨ ನೊಸಲ್‌ ? (ಹಲಾಯು. ೮೭-೩೭೧). ಅಳಿಕ್ಕ: ಅಂತಾ ಫಣಿಕಾಂತೆ 
ಗೆಮರಿ ಕಾಂತಾಳಿಕೆ ಫಳಕ ತಿಳಕ ಹರನೆನಿಪರಿಗಂಗಂ ತನಯನಧಿಕ 
ತೇಜೋವಂತನಿಳಾವಂತನಿಂದುಮಂಡಳಕಾಂತಂ (ಪಂ ಪಭಾ. ೪-೧೮); 
ಮಧ್ಯಸ್ಥಜನಕ್ಕಳಿಕದ ತಿಳಕದ ತೆಜದಿಂ (ಕೊಲ್ಹಾಶಾ. ೧೭-೨೯ ; 1196) ; 
ರಕ್ಷಿಸವೇಳ್ತು ದಯದಿಂದ ಮಲಹರಾತ್ಮಕಾ ಎಂದು ಪಾದಾಂಬುಜಕ್ಕೆ 
ತನ್ನಳಿಕಮಂ ಸಾರ್ಚಿ (ಗುರುಚಾ. ೩-೨). [ಸೆಂ.] 
ಅಲಿಕನೇತ್ರ, ಅಳಿಕನೇತ್ರ (ನಾ). - ಅಲಿಕಲೋಚನ. ಅಳಿಕೆನೇತ್ರ: 
ಅಳಿಕನೇತ್ರನು ಪ್ರಮಥಲೋಕವನೊಲಿದು ನಂಬಿಗೆ ಸೂರೆಗೊಂಡನೇ 
(ಬಸು. ೫೪-೭೩). [ಅಲಿಕ* ನೇತ್ರ] 
ಅಲಿಕೆಲೋಚನ, ಅಳಿಕಲೋಚನ (ನಾ). ಹಣೆಗಣ್ಣ ; ಶಿವ. ಅಳಿಕೆ 
ಲೋಚನ : ಅಳಿಕರೋಚನನಾದೊಡಂ ಮಲಮೂತ್ರವಂ ಬಿಡುವ 
ನೆಲನದುಂಟೀ ಮೆಟ್ಟ ಲಹುದೇ (ಬಸಪು. ೫೧-೪೧) ; ಅಳಿಕಲೋಚನ ನಿನ್ನ 
ಮೂರ್ತಿಯ .. . ನೋಳ್ಪ ಸುಖದಗ್ಗಳಿಕೆಯಿದ ನೀನೆನಗೆ ಪಾಲಿಸು 
(ಕೈಕವ. ೬೧-೩). [ಅಲಿಕ * ಲೋಚನ] 
ಅಲಿಕಾಶ್ಸ, ಅಳಿಕಾಕ್ಷ (ನಾ). ಇ ಅಲಿಕರೋಚನ: “ಅಲಿಕಾಕ್ಷ ೨ 
ಮಹಾದೇವ” (ಗುವಿಮೋ). ಅಳಿಕಾಕ್ಷ (*). 
[ಸಂ. (ಅಲಿಕ + ಅಕ್ಷಿ*-)) 
ಅಲಿಕೀರನ್ಯಾಯ (ನಾ). ದುಂಬಿಯನ್ನು ನೇರಳೆ ಹಣ್ಣೆಂದು 
ಗಿಳಿಯೂ, ಗಿಳಿಯ ಕೊಕ್ಕುನ್ನು ಹೂವೆಂದು ದುಂಬಿಯೂ ಭ್ರಮಿಸಿ 
ಮೇಲೆರಗುವುದಕ್ಕೆ ಸಂಬಂಧಿಸಿದ ಒಂದು ನ್ಯಾಯ. 
[ಅಲ್ಲಿ * ಕೀರ * ನ್ಯಾಯ] 
ಅಲಿಕುಂತಲೆ, ಅಳಿಕುಂತಳೆ (ನಾ). ತುಂಬಿಯಂತೆ ಕಪ್ಪಾದ ತಲೆ 
ಗೂದಲುಳ್ಳವಳು. ಅಳಿಕುಂತಳೆ : ನಳಿನಾಕ್ಷಿಯೋಂಕಾರನೆಯ್ದೆ ಸರ್ವ 
ವನೊಲ್ಲು ಬಳಸಿಹುದದಾಗಿನ್ನು ಬೇಜಕೆ ಮಂತ್ರಂಗಳಿಲ್ಲಳಿಕುಂತಳೆಯೆ 
(ವೀಕೈಪು. ೧-೫-೩೫). [ಸಂ. ಅಳಿಕುಂತಲಾ] 
ಅಲಿಕೇಕ್ಷಣ, ಅಳಿಕೇಕ್ಷಣ (ನಾ). ೧. ಹಣೆಗಣ್ಣ ೨. ಹಣೆಯಲ್ಲಿ 
ಕಣ್ಣುಳ್ಳವನು; ಶಿವ. ಅಳಿಕೇಕ್ಷಣ : ಶಶಾಂಕಲೇಖೆ ಚೆಲ್ವಡರ್ದಳಿ 
ಕೇಕ್ಷಣಂ ನೊಸಲ ಸಿಂಧುರ ಬಟ್ಟಿನ ಪಾಂಗನಾಗಳೆ (ವೃಷವಿ. ೧೪-೨೯). 
[ಅಲಿಕ + ಈಕ್ಷಣ) 
ಅಲಿಖಿತ (ಗು). ಲಿಖಿತವಲ್ಲದ ; ಬಾಯಲ್ಲಿ ಹೇಳಿದ. [ಸಂ.] 
ಅಲಿಗಬೆ (ನಾ). ಒಂದು ಹೆಸರು: ಅಲಿಗಚೆಯ * ಯ್ಯನು ಕುಪ್ಪ 
. ಯ್ಯನು [ನೂ] ರ್ಗ್ಗವುಣ್ಣುಗೆಯೆ (ಎಕ. ೪1, ಸೊರಬ. ೪೫೫-೪ ; 972). 
[ಅಲಿಗೃ * ಅಬೆ (ಆ ಅಚ್ಛೆ) ?) 


ಅಲಿಗುಲಿ (ಕ್ರಿ). ಕತ್ತಿಯನ್ನು ಚುಚ್ಚು (?): ಪರೀಕ್ಷಿತಂ ರಾಜ್ಯಮನಾಳ್ವ |45 


ಸಮಯದೊಳ್‌ ವಿಪ್ರಶಾಪಂ ಅಲಿಗುಲಿದವೊಲ್ತಾಗಿ ತಾಪದಿ ಪರೀಕ್ಷಿತಂ 


ಮೋಹವಿಲ್ಲದಿರುವುದು ; ತಾಟಸ್ಥ್ಯ : ಅವನ ಅಸಾಧಾರಣ ಮೌನ 
ಅಲಿಪ್ತತೆ ಲಲಿತಳಿಗೆ ಸೋಜಿಗವೆನಿಸಿದುವು (ಅಪವಾ. ೧೨೦). 
. [ಸಂ. ಅಲಿಪ್ತತಾ) 

ಅಲಿಪ್ತನೀತಿ (ನಾ). ಯಾವ ಪಕ್ಷಕ್ಕೂ ಸೇರದಿರುವುದು; ತಟಸ್ಥ 
ನೀತಿ: ಅಲಿಪ್ತನೀತಿ ತ್ಯಜಿಸಿದರೆ ಪೀಕಿಂಗಿಗೇ ಜಯವೆಂದು ನೆಹರು ಸ್ಪಷ್ಟನೆ 
(ಪ್ರಜಾವಾ. ೨೧-೩-೧೯೬೩ ; ೧-೩). 

[ಅಲಿಪ್ತ + ನೀತಿ] 

ಅಲಿಪ್ತರಾಸ್ಟ್ರ (ನಾ). ಯಾವ ಪಕ್ಷಕ್ಕೂ ಸೇರದಿರುವ ರಾಷ್ಟ್ರ; ತಟಸ್ಥ 
ರಾಷ್ಟ್ರ: ಅಲಿಪ್ತರಾಷ್ಟ್ರಗಳೆಂದರೆ ಅದಕ್ಕಾಗದು. ಈ ರಾಷ್ಟ್ರಗಳಿಗೆ ರಷ್ಯ 
ನೆರವುನೀಡುವುದಕ್ಕೂ ಪೀಕಿಂಗಿಗೆ ಸಹನೆಯಿಲ್ಲ (ಪ್ರಜಾವಾ. ೨೧-೩-೧೯೬೩; 
೧-೩). [ಅಲಿಪ್ತ * ರಾಷ್ಟ್ರ] ಟಃ 

ಅಲಿಮನೆ (ನಾ). ಅಲ್ಯೂಮಿನಿಯಂ ಲೋಹ : ಅವರ ಹತ್ತಿರ ಅಲಿ 
ಮನೆಯ ಒಂದೆರಡು ಪಾತ್ರೆಗಳು. ಅದೇ ಅವನ ಸಂಸಾರ (ಫಲಸಂ. ೧೨). 

[+ ಇಂ. Aluminium] 

ಅಲಿಮಾರಿ “ಅಲ್ಮೈರ' ನೋ. 

ಅಲೀ, ಅಳೀಕ (ಗು). ೧. ಮೆಚ್ಚಲಾಗದ ; ಸಂತೋಷಕರವಲ್ಲದ. 
(ನಾ). ೨. ಅಸತ್ಯ; ಸುಳ್ಳು. ೩. ಕಪಟ; ಮೋಸ; ನಟನೆ. 
ಅಳೀಕೆ: ೨. “ಅಳೀಕಂ, ವಿತಥಂ, ಮಿಥ್ಯಾ, ಮೃಷಾ, ಅನೃತಂ - ಈ 
೫ ಅಸತ್ಯದ ಪೆಸರ್‌ ” (ಹಲಾಯು. ೨೩-೧೪೩) ; ಗುಣವಿಹೀನನನೆನ್ನಳೀಕ 
ಮಿತ್ರನಂ ನೆನೆಯದೆ (ಕಾದಂಉ. ೪೫೨). [ಸಂ.] 

ಅಲೀನ (ಗು). ಲೀನವಾಗದ ; ಕರಗದ. (ಸಂ.) 

-ಅಲು "-ಅಲ್ಮ್ಕ್‌ ” ನೋ. 

ಅಲುಂಕಿಸು "ಅಲುಗಿಸು? ನೋ. 


. ಅಲುಂಕು "ಅಲುಗ್ಮು' ನೋ. 


ಅಲುಂಗು "ಅಲುಗ್ಗು' ನೋ. 

ಅಲುಂಬ್ಕು, ಅಲಂಬು, ಅಲಬ್ಯು, ಅಲುಬ್ಶು (ಕ್ರಿ). ೧. ನೀರಿನಿಂದ 
ಚೊಕ್ಕಟಮಾಡು ; ಶುದ್ಧಿ ಮಾಡು ; ತೊಳೆ: “ಅಲುಂಬು - ಜಲಕ್ಷಾ 
ಲನೇ” (ಶಮಧಾ) ; ಸಮಿತ್ಯುಶಮಂ ತರವೋಪ ಧೌತವಲ್ಯಲಮನಲುಂ 
ಬುವ... ವ್ಯವಸಾಯಮೆತ್ತಲುಂ (ಕಾದಂಪೂ. ೨೨೪); ಇಂಬಾಗಿರೆ 
ಬಾಂದೊಜಕೆಯೊಳಲುಂಬಿದ ಮಂದಾರವಲ್ಯಲವಿರಚಿತ ನವದಿವ್ಯಾಂಬರವಾ 
ಮುನಿಸೆರನೊಳ್‌' ಬಿಂಬಿಸಿತು (ಕಾದಂಪೂ. ೭೩೮) ; ಸಿರಿಖಂಡದ ಬಂಡಿನೊ 
ಳಲುಂಬಿ ತಳಿರ್ವಸೆಯ ಪಕ್ಕದೊಳ್‌ ನೇಜಕಿದ ನವೀನ ಚಮರಜಂಗಳುಂ 
(ವರ್ಧಪು. ೫-೬೩ ವ). ಅಲಂಬು : ದಿ. “ಅಲಂಬೆಂದುಂ ಕರ್ಚೆಂದುಂ 
ಪ್ರಕ್ಪಾಳನಂ'' (ಕಶಸಾ.೨೩-೪೭೭). ಅಲಬ್ಮು: ೧.“ ಅಲಬು-ತೊಳೆಯು” 
(ಗಂಗಾಮ). ಅಲುಬ್ಕು : ೧. ಪರಮಾನಂದ ಜಲದಲ್ಲಿ ಅಲುಬಿ ಮಹಾ 


ಅಲುಂಬ್ಮು 


ಪ್ರಕಾಶದಲ್ಲಿ ಆಜಕಿಸಿ (ಅವಚಂ. ೧೮೨-೮೨೧); ಅದಜಕೊಳಲುಬಿ ತೊಯ್ದಾ 
ಪಟಿಮಂ (ಖಮದ. ೭-೨೦) ; ಒಲಿದುಂಬ ಬಟ್ಟಿಲು ಹರಿವಾಣದೊಳಗೆ 
ಕೈಯಲುಬುವ ಬಟ್ಟಲು ಹೊಆಗೆ (ಭರಚ. ೪-೬೪). ೨. ಅಲ್ಲಾಡಿಸು; 
ಅತ್ತಿತ್ತ ಸೆಳೆ : ಅಲುಬಿ ತಿರುಪಿ ತರುಚಂಡಿಕೆಗಳಂ ಭೋರ್ಭ್ಛೋರ್ಗರೆದು 
ಬೀಸುತಿದೆ ಚಂಡಪ್ರಭಂಜನಂ (ಶ್ರೀರಾಮಾ. ೫೨೬-೭೦೨). ೩, (ಆಲಂ) 
ಬಲವಾಗಿ ಕಚ್ಚಿ ಎಳೆದಾಡು: ನಾನು ಹೋಗೋದು ಸ್ವಲ್ಪ ತಡ 
ಆಗಿದ್ದರೆ ಆ ಕಿರುಬ ನಮ್ಮ ಗಂಗೇನ ಖಂಡಿತ ಅಲುಬಿಹಾಕಿ ಬಿಡ್ತಾ 
ಇತ್ತು (ಸರ್ವಮಂ. ೨೪೨). 
(ದೇ. ॥ ತಮಿ. ಮಲ. ಅಲಮ್ಬು ; ತುಳು. ಅಲಂಬು, ಅಲುಂಬು ; 
ತೆಲು. ಅಲಮು] 
ಅಲುಂಬ್ಕು, ಅಲುಬ್ಮು (ನಾ). ಕಾಲು ತೊಳೆದ ನೀರು : “ಆಲುಂಬು 
ಕರ್ಚೆನ್ನೆ ಕಾಲಿನುದಕೆಂ೫ (ಕವಿಕಂ. ೧೯೩). ಅಲುಬ್ಕು (ಕ). 
[€ ಆಲುಂಬ್ಮು] 
ಅಲುಕೆ (ನಾ). ಅಲುಗುವುದು ; ಅಲ್ಲಾಟಿ: ತಳಿರಲರಿಂ ಮುಸುಕಿರ್ದ 
ಸುತೆಯ ಮೈಯಲುಕವಡಗಿದೆಳವಳ್ಳಿ ಯವೊಲು (ಸೊಬಸೋ. ೨೫-೭೩) ; 
ಶಿನನ ಪುರ್ಬುಗೊನೆಯಲುಕದಿಂ ಸಕಲಬ್ರಹ್ಮಾಂಡ ಸೂ ತ್ರಂಗೆಳುಜಕಿ 
ಕಳಚಿ ಹೂಡುವುವು (ಚಿಬಪು. ೪೬-೩೫). [ಆ ಅಲುಗ್ಗು] 
ಆಲುಕು, "ಅಲುಗ್ಳು? ನೋ. 
ಅಲುಕ್ಕು (ನಾ). ಸ್ಥಿರವಾಗಿ ನಿಲ್ಲುವಿಕೆ; ಶಾಶ್ವತತೆ (?) : ಆತನನುಜಂ 
ನೆಗಟ್ಲ್‌ಿಯ ಸೀತಾದೇವಿಯನೆ ಕಂಡು ಮುದ್ರಿಕೆಯಂ ಕೊಟ್ಟಾತಂ ಪತಿ 
ಹಿತದಲುಕಿನೆ ಭೂತಳದೊಳ್‌ ತಂತ್ರಪಾಳ ನಾಮಂ ನೆಗಟ್ಟಂ (ಎಕ. ೩11, 
ಪಾವುಗೆ. ೪೩-೨೯ ; 1150). 
[?. 1 ತಮಿ. ಅಲ್ಯು ಎ ನೆಲೆಯಾಗಿ ನಿಲ್ಲುವುದು] 
ಅಲುಗಾಟ (ನಾ). ಅಲ್ಲಾಟ; ಕಂಪನ; ಅಲ್ಲಾಡುವುದು :. ನಾಲಗೆ 
“ಯಲುಗಾಟಿವಿವನೊಳು ಸವಿಯ ಸಮ್ಮೇಳವವನೊಳು (ಕುರಾಸಾಂ. 
೨೫-೧೩) ; ಅಲಸಿಕೆಯಿಲ್ಲ ರೋಗಗಳಿಲ್ಲ ಕಣ್ಣ ಎವೆಯಲುಗಾಟವಿಲ್ಲ 
(ಚಂಪ್ರಸಾಂ. ೫-೯೨). 
[ಅಲುಗ್ಮು + ಆಟ] 
ಅಲುಗಾಡಿಸು (ಕ್ರಿ). ಅಲ್ಲಾಡಿಸು; ಅಲುಗುವಂತೆ ಮಾಡು; 
ನಡುಗಿಸು; ಸಡಿಲವಾಗಿಸು: ರಸವನು ಸೊರೆಯ ಗುಂಡಿಗೆಯೊಳು 
ತುಂಬಿ ಭರದಿಂದಾ ಹಗ್ಗದ ತುದಿಯೊಳು ಕಟ್ಟ ಬರಿದಾಗಿಯಲುಗಾಡಿಸಿ 
ದನು (ನೇಮಿಸಂ. ೧೦-೨೧೪) ; ಮಾನವಹೃದೆಯವನ್ನು ಅಲುಗಾಡಿಸುವ 
ಮಹಾಶಕ್ತಿ ಅದರಲ್ಲಿದೆ (ರಾಜವ. ೮೨) ; ಪ್ರಪಂಚದ ವಿಷಯವಾಗಿದ್ದ 
ಅಸ್ಪಷ್ಟ ಹಾಗೂ ದೃಢವಲ್ಲದ ಅಭಿಪ್ರಾಯಗಳನ್ನು ಅಲುಗಾಡಿಸಿದ ಮೊತ್ತ 
ಮೊದಲ ವಿಜ್ಞಾನಶಾಸ್ತ್ರಗಳಲ್ಲಿ ಖಗೋಲಶಾಸ್ತ್ರವೂ ಒಂದು (ಭೂಹುಟ್ಟು. 
೧೬). [ಅಲುಗಾಡು + -ಇಸ್ಕು] 
ಅಲುಗಾಡು, ಅಗಲಾಡು, ಅಗಳಾಡು (ಕ್ರಿ). ಅಲ್ಲಾಡು ; ಚಲಿಸು: 
-ಪಗೆಯಸ್ಪ ಭೃತ್ಯನಂ ಅಲುಗಾಡುವ ಹಲ್ಲಂ ದುಷ್ಟ ನಪ್ಪ ಮಂತ್ರಿಯಂ 
ಬೇರ್ನೆರಸಿ ಕೀಖಬ್ವುದೆ ಸುಖಂ (ಪಂಚತಂ. ೯೯-೨೧) ; ಶೀತಕ್ಕೆ ಕೋಡದ 
ವಾತಕ್ಕಲುಗಾಡದ .*. ನಂಜೂಜದ ಮುಪ್ಪು ಬಾರದ ಯುವತ್ವಂ ತೀರ 
ದುತ್ಕರ್ಷಣಂ (ಅನಂಪು. ೬-೧೭೩) ; ಸುರಗಿರಿ ಕಂಪಿಸಲ್‌ ಬ್ರಹ್ಮಾಂಡ 
ವಲುಗಾಡೆ (ಬಸಪು. ೨-೧೫). ಅಗಲಾಡು (ಸ್ಕಾಂಡರ್‌). ಅಗಳಾಡು : 
ತೊಟ್ಟಿಲು ತೂನಾಡಹತ್ತಿತೆಂದರೆ ಆ ಗುಂಡು ಗಳು ಆಗಳಾಡುವುದನ್ನು 
ನೋಡಿದರೆ ಅದಕ್ಕೆ ಅದ್ಭುತವೆನಿಸುತ್ತದೆ (ಜ್ಯೋತಿಶ್ಶಾ. ೧) ; ತೊಟ್ಟಿಲವು 
ಆಗಳಾಡಿದರೆ ನಾವು ಆದು ತೂಗಾಡುತ್ತದೆಂದೆನ್ನುತ್ತೇವೆ (ಮುಂಬಯಿ. 


೫-೧೦೨). [ಅಲುಗ್ಮು + ಅಡು] 


೪೨೭ 


ಅಲುಗ್ಗು 


ಅಲುಗಿಸು, ಅಲುಂಕಿಸು, ಅಲ್ಲಿಸು (ಕ್ರಿ). ಅಲ್ಲಾಡಿಸು; ಅಲುಗು 
ವಂತೆ ಮಾಡು: ಬೆಕ್ಕಸಂಬಟ್ಟಕಜಂ ಮಿಕ್ಕಲುಗಿಸುತೆ ಶಿರವ 
(ಬಸಪು. ೫-೬೧) ಆ ತೃಣವಂ ಸ ವಾಯುನಲುಗಿಸಿದುದಿಲ್ಲ (ಪದ್ಮರಾ. 
೧೦-೨೫೪) ; ವಸಂತಂ... ಆ ಕೆಂಗಣ್ವಕ್ಕಿಯ ಸರಮೆಂಬ ಪೊಸಗಂಟಿ 
ಯನಲುಗಿಸೆ (ಜಯ ಕಾ. ೧-೫೦). ಆಲುಂಕಿಸು : ಸಾರಥಿಯ ಖಂಡಿ 
ಸುವ ನುಡಿಯನೆಚ್ಚರಗೊಳ್ಳುದೆನುತಲುಂಕಿಸುತ ಕೈಬಿಡದಡಿಗೆ (ಜಿನಮು. 
೧೯-೨೭). ಅಲ್ಲಿಸು : ಪೆಣ್ಗಳಂ ಪಲ್ಲಿರಿದೇಡಿಸುತ್ತೆ ಕಿಜುಕಿಆನುತುಂ 
ಬರಿಯಂ ಬರುಂಟ ಪುರ್ಬಲ್ಲಿಸಿ ಕಣ್ಗಳಂ ಮುಗಿದು `ರುಮ್ಮನಲರ್ಚುತೆ 
(ಕವಿಚ. 11, ೨೭೪ ರಾಮನಾ). 
[ಅಲಗ್ಗು + -ಇಸ್ಕು] 
ಅಲುಗ್ಕು, ಅಲಕ್ಕು, ಅಲುಂಕು, ಅಲುಂಗು, ಅಲುಕ್ಕು, ಅಲ್ಲು (ಕ್ರಿ). 
೧. ಅಲ್ಲಾಡು; ಚಲಿಸು; ಅತ್ತಿತ್ತ ಸರಿ; ಕದಲು: ಮಾಲೆಗಾಅಂ 
* - * ಮರೆದೆಲುಗುವ ಕೊಂಬಂ ಕಂಡು (ವಡ್ಡಾರಾ. ೧೭೩-೨); ಉದಗ್ರ 
ಮಂದರಮದಂದಲುಗಿತ್ತು (ಸಂ ಪಭಾ, ೮-೧೫) ; ಸುರಾಲಯಮಕ್ಕೆ 
ಲಿಂಗಮಕ್ಕೆ ಲುಗುಪೊಡೆ . « - ದೇಶಮಹೀಶ ವಿನಾಶಕಾರಣಂ (ಲೋಕೋಪ. 
೪-೭); ತುಂಗಕುಚಂಗಳಲುಗಲು ತೊಡಿಗೆಗಳು ಥಳಥಳಿಸೆ (ಬಸ ಪು. 
೫-೨೮೪); ಅಗಿಯಲಲುಗುವ ತಲೆಯ ಮುಪ್ಪಿನ ಮುಗುದನೀತನ 
(ಕುವ್ಯಾಭೀ. ೧-೩೫) ; ನಾನಾ, ನಾನು ಅಲುಗಲಾಕೆ (ರುಾರಾಣಿ. ೧೪). 
೨. ಅಲ್ಲಾಡಿಸು: ಚಲಿಸುವಂತೆ ಮಾಡು : ಪಾಡುವ ಬರ್ಬರ ಕಿರಾತೆ 
ಯರಿಂಗೊರಲೊಳೊದವಿ ಬಂದೆರ್ದೆಯನಳ್ಳಿ ವಿಳ್ಳೆಯಾಗಿ ಪಿಡಿದಲುಗು 
ವಂತಲುಗೆ... ಸೀಯನಪ್ಪ ಗೇಯರಸಾಬ್ದಿ ಪೂರದೊಳ್‌ (ಶಾಂತಿಫು. 
೨-೨೨ ವ) ; ಅಳಿಯೆಆಗದನಿಲನಲುಗದ ರವಿಕರಂ ಪುಗದ .. . ಇರವಂತಿ 
ಯಿರೆ ಕಂಡು (ಪುಷ್ಪರ. ೯-೯); ಹಸಿದ ಹುಲಿಯ ಮೀಸೆಯನು ಹಿಡಿದಲುಗಿ 
ನೋಡಿದೆಯೆಂದನು (ಹಚಕಾ. ೮-೧೨) ; ಮಂಡೆಯನಲುಗಿ ನುಡಿದರೀ 
ವಧುವಿಗಾಖಂಡಲನರಸಿ ತಾನೆಣೆಯೆ (ಅಂಜ ಚ. ೫-೧೧೮) ; ಕಿವಿಗಳ 
ನಲುಗಿದುವು ಕರಿನಿಕರ (ಕುವ್ಯಾದ್ರೋ. ೧೭-೧೮) ; ಆರಸು ಇದ್ದರೆ ಊರು 
ನಡುಗುತ್ತದೆ, ಮುದುಕ ಅಂದರೆ ಗಡ್ಡ ಅಲುಗುತ್ತದೆ (ಗಾದೆ). ಅಲಕ್ಕು: 
೧. ಆಲಕಿ ಮುಂದೈದಡರೆ ರವಿಯಕ್ಕಲಿಸುವನೆ ಶಶಿರಾಜನೆಂದಾನುಳುಹಿ 
ದೆನು ದೀಪಾಳಿ ಮನೆಯಾವಳಿಯ ಹೊಕ್ಕಡಗಿ. (ಜೀವಂಚ. ೧೭-೧೫). 
ಅಲುಂಕು: ೧. "ಅಲುಂಕಿಸು' ಪರಾ. ಅಲುಂಗು: ೧. ಕೆಂಬರಲಂತೆ 
ತೊಳತೊಳಪ ನಾಸಾಭರಣ ಮೌಕ್ತಿಕಂ ಸಂಜೆಗೆಂಪು ಪುದಿದ ಶುಕ್ರನಂತೆ 
ಮೆಜದಲುಂಗು [ಖಾಕಾಂ.. ದಲಗು; ದಲುಗು]ತ್ತಮಿರೆಯುಂ (ರಾಜಶೇ. 
೭-೧೭ ವ); ಈಸುಂ ಬಟ್ಟೆಯ ಬಿಟ್ಟಿಲುಂಗಡೆ ತಿರಂಗೊಂಡಲ್ಲಿ ಸುತ್ತಾ 
ಡುತುಂ (ಮೈ ಸೂಮೆ. ೧-೫). ಆಲುಕ್ಕು : ೧. ಆಲುಕಲಮ್ಮದೆ ಸುಳ್ಳಿ 
ಸುಗಿದು ಬೆಂಬಿದ್ದುವಾನೆಗಳು (ಹಚಕಾ. ೫-೪೦) ; ತಜಾದು ಬಿಸುಡುವರ 
ವರುಕೌರವಶತವನಲುಕಿದೊಡೆ (ಕುವ್ಯಾಸ. `೧೩-೭೧) ; ಪಡಿಬಲವಲುಕಿ 
[ಪಾಠಾಂ. ವವುಕಿ]ದುದು ರವಿಸುತನ ಸನ್ನೆಯಲಿ (ತೊರರಾ. ೬-೧೯-೩೬). 
೨. ಈಕೆಯನಲುಕಲಮ್ಮದು ನೋಡಲಮ್ಮ ದು ಮಂದಿ (ಕುವ್ಯಾವಿ. 
೩-೧೦೬) ; ಪರಿಪೂರ್ಣಭಾವನೆಂದೆಂಬ. ಕರವಿಟ್ಟಲುಕಿ ಪರತತ್ವವೆಂಬ 
ಬೆಣ್ಣೆಯನೆ ತೆಗೆದು (ಕೈಕವ. ೧೩೦-೧೭೩). ಅಲ್ಲು : ೧. ಭೀಮಸೇನಂ 
ಮರನಂ ಸಿಡಿದಲ್ಲೆ [ನಾ ಕಾಂ. ದಲುಗೆ] ಪಣ್ಟೊಲನಿಬರುಮುದಿರ್ದರ್‌ 
(ಪಂಪಭಾ. ೨-೩೧) ; ಚದುರಂಗದ ಮಣೆಯನಲ್ಲಿ(ಪಾಠಾಂ. ಯೆನಲ್ಫಿ] 
ದಂತಪ್ಪಿನೆಗಂ (ಸಂಸಭಾ. ೧೧-೭೦) ; ಬಲ್ಲದೆಗಳುರವಣಿಸಿ ಛಿಣಿಭಿಟಲಲ್ಲು 
ಶಿಹವೋಲ್‌ (ಜಿನಭಾ. ೧೦-೨೧). 
(ದೇ. ॥ ತಮಿ. ಆಲಜ್ಞು, ಅಲಕ್ಕು, ಅಲುಜ್ಲು ; ಮಲ. ಅಲುಕ್ಕು ; 
ತುಳು. ಆಲಂಕು, ಅಲಂಗು] 


ಅಲುಗ್ಕು 


ಅಲುಗ್ಕು (ನಾ). ಅಲ್ಲಾಟ; ಕಂಪನ; ಚಲನ; ಸ್ಪಂದನ: ಅ 
ಘನದೆಡೆಯೊಳಾವುದೇನಿನಿಸಿಲ್ಲವೆಂದಿರಲುಗೆಂತಾದುದು (ಮನೊ ವಿ. 
೨-೧೧) ; ಸಿರಿಯಂತೆ ವಲ್ಲಕಿಯನುಂ ನುಡಿಸುತಿರುತಿರ್ದಳಲುಗಿನಿಂ 
ಸುಸ್ವರದೊಳು (ಪರಶು. ೭-೧೦). 

[ದೇ. ॥ ತಮಿ. ಅಲಜ್ನಲ್‌ ; ಮಲ. ಆಲುಜ್ಜಲ್‌ ; ತುಳು. ಅಲಗ್‌, 
ಅಲಗು - ಹಾಡುವಾಗ ಧ್ವನಿಯಲ್ಲುಂಟಾಗುವ ಸ್ಪಂದನ] 

ಅಲುಪ, ಅಲುಪ್ರ, ಅಲ್ಬು (ಗು). ೧. ಸಣ್ಣದಾದ; ಚಿಕ್ಕದಾದ. 
೨. ಹೀನವಾದ ; ತುಚ್ಛವಾದ ; ಕುದ್ರವಾದ : “ಅಲ್ಬ- ಅಲುಪ ? 
(ಶಮದ. ೨೫೪ ಪ್ರಯೋ). ಅಲುಪ್ರು: ಹುಳುವು ನಾನು ಎನಗೆ, ಸುಳಿ 
ದಿವಸವಿದ್ದರು ಕಳೆಯೊ, ಕರುಣದಿಂದ ಆಲುಪುಮಾಡಿ (ಮೋಕ್ಷದೀ. ೬೦). 
ಅಲ್ಪು: "ಅಲ್ಬುಮನಸು' ಪರಾ. [ಆ ಸಂ. ಅಲ್ಪ] 

ಅಲುಪು, "ಅಟೀಪ್ರು' ನೋ. 

ಅಲುಪ್ಲು "ಅಲುಪ' ನೋ. 

ಅಲುಪ್ತ (ಗು). ೧. ಲೋಪವಿಲ್ಲದ; ಮರೆಯಾಗದ. (ನಾ). 
೨. ಲೋಪವಿಲ್ಲದಿರುವುದು; ಮರೆಯಾಗದೆ ಇರುವುದು: ಆತ್ಮನ 
ಹತ್ತೊಂಬತ್ತು ಮುಖಗಳು ಲುಪ್ತವಾಗಿರುವುದಿಲ್ಲ, ಅಲುಪ್ತವಾಗಿರುತ್ತವೆ 
(ಜೀವಾತ್ಮ. ೧೩೧). [ಸಂ.) 

ಅಲುಬ್ದು "ಅಲಬ್ಬು? ನೋ. 

ಅಲುಬ್ಕು "ಅಲುಂಬ್ಬು? ನೋ. 

ಅಲುಬ್ಬ (ನಾ). ಲೋಭಿಯಲ್ಲದವನು. "ಅಲುಬ್ಬತ್ವ' ಪರಾ. [ಸಂ.] 20 

ಅಲುಬ್ಬತ್ವ (ನಾ). ಲೋಭವಿಲ್ಲದಿರುವುದು; ಲೋಭಿಯಲ್ಲದಿರು 
ವುದು: ಐಹಿಕಾದಿಯನುದ್ದೇಶಿಸದೆ ದಾನಮಂ ಮಾಳ್ಬುದು ಅಲುಬ್ಧತ್ವ 
ಮೆಂಬುದು (ಶ್ರಾವಳಾ. ೧೬೨). [ಸಂ.] 

ಅಲುಮಾರು "ಅಲ್ಮೈರ' ನೋ. 

ಅಲುರುಗುದುಗೆ (ನಾ). ಭಯಪಡಿಸುವ ದೊಣ್ಣೆ (2): ತಳವಾರರು 
ಗಳೆಲ್ಲ ಅಲುರುಗುದುಗೆಯ ಪಿಡಿದು ಯೆಲವೊ ಯಡಬಲದೊಳಿಹ ಅಂಗಡಿ 
ಗಳೊಳಗೆ ಮಲಗುವರದಾಕಿೆನುತ ಕೇಳೆ (ಗುರುಬೋ. ೫೩-೨೧). 

[ಆಲರು (ಆ ಅಳ್‌) + ಗುದುಗೆ (< ಗುದಿಗೆ)] 

ಅಲೂರ್‌ (ನಾ). ಆಲೂರ್‌ (?) ಒಂದು ಊರಿನ ಹೆಸರು: ಅಲೂರ್‌ 
ನಾಮ ಗ್ರಾಮಃ (ಮೈಆರಿ. ೧೯೨೪, ೮೦-೧೦೮ ; 799). [£ ಆಲೂರ್‌'?] 

ಅಲೆ, (ಕ್ರಿ). ೧. ಸಂಚರಿಸು; ಅಲ್ಲಾಡು: “ಅಲೆ -ಪರಿಭಾವ 
(ತಿರಸ್ಕರಿಸು), ಲೋಲನಯೋಃ (ಚಲಿಸು) * (ಶಮಧಾ) ; ಮಸಗಿದ 
ಕಂಪು ಕಂಪನೊಳಕೊಂಡಲೆವೊಂದೆಲ[ರೆಂಬಿ]ವಂದು ಪಾಆ್‌ ಸುವುವು 
» * * ಪರಿಶ್ರಮಂಗಳಂ (ಪಂಪಭಾ. ೧೧-೪); ದೆಸೆದೆಸೆಯೊಳಲೆವ ಕಣ್ಮ 

ಲರ್ಗಳಿನುನ್ಮತ್ತ ಗಜಗಮನೆಯರ್ಬಂದೊತ್ತಿಗೆ ನಿಲ್ವರ್‌ (ಸುಕುಮಾ. 

೯-೬೨); ಅಳೆದೊಡೊಂದಡಿ ಮೇರುತನಕತ್ತಲೆದುದೊಂದಡಿ ಮಾನು 

ಸೋತ್ತರಕಳತೆಯಾದುದು ವಿಕ್ರಿಯೆಯನಾಂತಾ ತ್ರಿವಿಕ್ರಮನ (ಸಾಳ್ವಭಾ.' 

೪-೨೮), ೨. ಗುರಿಯಿಲ್ಲದೆ ತಿರುಗಾಡು; ವ್ಯರ್ಥವಾಗಿ ಸುತ್ತಾಡು : 

ಈ ಊರಿನಿಂದ ಆ ಊರಿಗೆ. ,. ವರ್ಷಗಟ್ಟಲೆ ಆಲೆಯುತ್ತಿದ್ದೆ (ಬಾಣಆ. 

೧೧) ; ಅವನು ಕೆಲಸವಿಲ್ಲದೆ ಸುಮ್ಮನೆ ಸಿಕ್ಕಿದ ಕಡೆ ಅಲೆಯುತ್ತಾನೆ (ರೂಢಿ). 

೩. ಪರಿಭವಿಸು; ಸೋಲಿಸು : ವೃಪಗತಭಯಾ ದಯಾಲೂ ರಿಪುವರ್ಗ 

ಮನಲೆದು ಗೆಲ್ವೆಯಾಗಾಹವದೊಳ್‌ (ಕವಿರಾ. ೨-೨೨). ೪, ಕಾಡು; 

ಹಿಂಸಿಸು: ನಮ್ಮ ಜನ್ಮಾಂತರದಿಂದಂ ಬಂದ ಮೋಹಂ ಬಿಡೆದಲಿವುದ | 
ಜಂದಾದೊಡೆಂ (ಆದಿಪು. ೪-೮೯) ; ಬಲದೇವಂ ಭೀಮನ ಭುಜಬಳ 
ದೇವಂ ಮನಮನಲೆಯೆ (ಗದಾಯು. ೮-೪೩) ; ನಿಂದು ದೇಹವನಲೆದು 
ದಲ್ಲಿ ರೋಗದ ಕೇಳಿ (ಬಸರ. ೫-೧೪೮) ; ಜಳದಂ ಕಳಸಿಗೆ ಪಡಲರಿ 


25 


35 


40 


45: 


|| 


ಅಲೆ 


a 


ಫಳತ್ರ್ರಯಂ ದೇವದಾರು ನಿಶೆ ನಿಂಬಮಿವಂ ಜಳದಿಂ ಮಲುಗಿಸಿ ಕುಡಿಗದು 
ಕಳೆಗುಂ ಬಿಡದಲೆವ ಸನ್ನಿಪಾತಜ್ವರಮಂ (ಲೋಕೊಷ, ೯-೨೦), 
೫. ಕಳೆ; ನಿವಾರಿಸು; ಹೋಗಲಾಡಿಸು: ಬಳ್ಳಿಗವುಂಗಂ ತಕ್ನೆಕೆ 
ವಳ್ಳಿಯ ಕಲ್ತಲೆಯನಲೆನ ಸೊಡರ್ಗುಡಿಗಳನೀಯಳ್ಳಿಆದಲೆವುವು ಬನ 
ದೊಳಗುಳ್ಳ ಲರ್ದುಜ್ವಳಿಪ ಚಂಪಕೆಪ್ರಸವಂಗಳ್‌ (ಆದಿಪು. ೧೧-೬೭); 
ವಿಷಮನಲೆಯಲಿಂತಿದೆ ಸಾಲ್ಲುಂ (ಲೋಕೋಪ. ೧೦-೧೭) ; ತಂದರುಂ 
ಧತಿಯ ಮುಂದಿಡೆ ಭೂತಿದಳಿದಸುವನಿತ್ತು ಶಾಪವನಲೆಯಳೆ (ಪದ್ಮರಾ. 
೧೧-೧೩೫). ೬, ಮೂದಲಿಸು ; ಹಂಗಿಸು; ಹಾಸ್ಯಮಾಡು : ಒರ್ಬೆಸ 
ಕಳ್ಳುವ ಜೋಳಗಳ್ಳ ರಂ ಪಲಾಯೆಡೆಯಿಲ್ಲದೊಳ್ಬಲೆಯುತಿರ್ಪ್ಪುದು 
ಮಾವನ ಗಂಧಹಸ್ಮಿಯಂ[ಯಾ3 (ಎಕ. 11, ೧೩೪-೩೩; 987). 
೬. ತಾಗು; ಸ್ಪರ್ಶಿಸು: ಪಾದತಳಂಗಳಡಿಗೆಆಗಿದರಿನರಪಾಲರ ಮಕುಟ 
ಮಾಣಿಕ್ಕ ಮರೀಚಿ ಜಾಲ ಬಾಳಾತಪಂಗಳನಲೆದು ಕೆಂಕಮಾದಂತಾದುವು 
(ಪಂಪಭಾ. ೨-೩೬ ವ) ; ಗಿಳಿ ಸೋವರ್‌ ಬಳಲುವ ಮುಡಿ ಬೆನ್ನನಲೆಯೆ 
ಧವಳೇಕ್ಷಣೆಯರು (ಸೌಇಇ. 820-1, ೨೪೯-೨೯ ; 1147); ಸೆಳ್ಳು ಗುರ್ಗಳಿಂ 
ಮುಂದಲೆಯನಲೆವ ನುಣ್ಗುರುಳನೊಯ್ಯಾರಿಸುತ (ಪದ್ಮರಾ. ೫-೪೩) ; 
ಹರಳೋಲೆ ಕುಣಿಯಲು ಜಡೆ ಬೆನ್ನನಲೆಯಲು (ಕಂನವಿ. ೬-೧೨೩). 
೮. ತೊಳೆ; ಜಾಲಿಸು : ಪುಳಿಯೊಳಲೆದ ಪವಳದ ಬಟ್ಟನಂತೆ ಸೊಗ 
ಯಿಸುವ ಸೆಂಸಾರಸಾರೋದಯನ ಬಿಂಬಾಧರಮನಂಗರಾಗರಸದುರುಳಿ 
ಯಂತಾದುದು (ಸಂಪಭಾ. ೨-೩೯ ವ) ; ವಾರುಣಿಯನೊಲಿದು ಮುಟ್ಟದ 
ಕಾರಣದಿಂ ಮುಳುಗುವಂತೆ ತನ್ನಯ ಕಣಕಿಯಂ ನೀರೊಳಲೆವಂತೆ 
ಪಶ್ಚಿಮವಾರಿಧಿಯೊಳ್‌ ಮಗ್ಗನಾದನಮೃತಕರಂ (ಲೀಲಾವ. ೩-೬); 
ಕುದಿಸಿ ಉದಕದೊಳಲೆದು [ಪಾಠಾಂ. ಳಲುಬಿ) ಬೀಸುತ್ತೊಗೆದು... 
ಮೈಲಿಗೆ ಮಡಿಗಳಹುದು (ಬಸಪು. ೩೬-೪೭). 

ಅಲೆದಾಡು - ಸುತ್ತಾಡು; ತಿರುಗಾಡು: ಮೆಲ್ಲೆಲರೊಂಡು 
ತಣ್ಣನಲೆದಾಡುತ್ತಿದೆ (ನಾಡೋಜ. ೨೨೬); ಮನಸ್ಸು ಚಂಚಲವಾಗಿ 
ಅಲೆದಾಡಿತು (ನನ್ನಜೊ. ೨೬); ಅವನ ಕಣ್ಣು ತನ್ನ ಮನೆಯನ್ನು ಹುಡುಕಿ 
ಆಲೆದಾಡಿತು (ಯೋಧಪು. ೧). ಅಲೆದಾಟ - ಸುತ್ತಾಟ; ತಿರುಗಾಟ. 
ಅಲೆದಿಡು - ಭದ್ರವಾಗಿ ಒತ್ತು: ಮೊಳೆಯಲ್ಲಮನುಪ್ಪಿನೊಳಂ ಪುಳಿ 
ಯೊಳಮಲೆದಿಟ್ಟು ದಾಸವಣದಲರಂ ತಂದಳೆಯೊಳರೆದಲ್ಲಿ ಕಲಸಿದೊಡೆಳ 
ಸುಗುಮದು ಚೆಲ್ವುವೆತ್ತ ಪವಳದ ಕುಡಿಯಂ (ಲೋಕೋಪ. ೮-೧೮). 

(ಜೀ. ॥ ತಮಿ. ಅಲೈ) 

ಅಲ್ಲೆ (ನಾ). ೧. ಹಿಂಸೆ; ತೊಂದರೆ; ಕಾಟ: ನುಡಿಯೊಳನೃತಂ 
ತೋಜದಂತೆ ನಿನ್ನಲೆಗೆ ನಿಂದಡೆ ಮೆಚ್ಚಿ ಮೇಲೇನ ಕೊಡುವೆನೆಂದೆಂದೆ 
ಯದ ಕೊಡು ಬೇಗದಿಂ [ಡೆ] ವಿಶ್ವಾಮಿತ್ರ (ಹಚಕಾ. ೧೪-೧೧) ; 
ನೀವಿರ್ದು ಫಲವಾವುದೆಂಬಳಾ ಸಖಿಯರಂ ಭಾವಭವನಲೆಗೆ ಸೈರಿಸದಿಂದು 
ಮುಖಿಯರಂ (ನಳಚಂ. ೧೯೫) ; ಕೆಡುಚೆಲ್ವ ನಿನ್ನ ವಾರತೆಗೇಳಿದಾಕ್ಷಣ 
ಕುಡುವಿಲ್ಲನಲೆಗೊಳಗಾದೆ (ಕ ಸವಿ. ೧೦-೩೪); ನಿನ್ನನು ಮರೆದು 
ಕರ್ಮಾಸುರನಲೆಯೊಳತಿ ಕೊರಗಿ ಕರಗಿದೆನಯ್ಯಾ (ಸನತ್ಯು. ೧೦-೭); 
ಖರನಲೆಗೆ ಮುನಿಗಣಂ ಚಿತ್ರಾದ್ರಿಯಂ ತೃಜಿಸೆ (ಶ್ರೀರಾಮಾ. ೧೭೩೭-೪೫). 
೨. ಬೀಸುವಿಕೆ ; ಚಲನ: ಎಲರಲೆಯಿಲ್ಲದೇಕೆಳವಳ್ಳಿ ನಡುಗಿತು (ಕಂನನಿ. 
೬-೧೬೧). [ದೇ.॥ ತಮಿ. ಅಲ್ಕೆ] 
ಅಲ್ಕೆ (ನಾ). (ನೀರಿನ) ತೆರೆ; ತರಂಗ: “ಊರ್ಮಿಃ, ವೀಚಿ; - ಅಲೆಗಳ 

ಹೆಸರುಗಳು» (ಹಿದ್ಧಾ ತಿ. ೬೯) ; ಆ ಹಾಲಿನಲೆಗಳನು ಬಿಡಿಸಿ ಬಂದಿತು 
ತೇಲಿ ಕೊಳಲ ದನಿ (ನಡೆದಾ. 1, ೪೫೧) ; ವಿದ್ಯುತ್ತಿನ ಅಲೆಗಳಿಗೆ ಸಂಬಂ 
ಧಿಸಿದ ಪ್ರಯೋಗಗಳು ಪ್ರದರ್ಶಿಸಲ್ಪಟ್ಟಿವು (ಸಸ್ಯಕ. ೧೧೧). 

(ದೇ. ॥ ತಮಿ. ಅಲೈ; ತೆಲು. ಅಲ] 


ಅಲ್ಕೆ ೪೨೯ ಅಲ್ಲಿಸು 


ಅಲ್ಮೆ "ಅಲ್ಕ' ನೋ. | ಕೊಂಡಿರು (ಸಮ್ಯಳಾ. ೨-೮೦) ; ಇಂದೀಗ ಮೃಗವ ನಿರ್ಮಿಸಿ ಜೀಶವ 
ಅಲೆಕುಳಿ (ನಾ). ಅಲೆಯುವುದೇ ಶೀಲವಾಗಿ ಉಳ್ಳವನು: ಬಿರುಗಾಳಿ ! ನೆಲ್ಲ ತಿಂದು ಕೆಡಿಸಿ ಆಲೆಮಾಡಿ (ಹರಿಸಾಂ. ೧-೫೨). [ಆಲ್ಕೆ * ಮಾಡ್ಕು] 
ತೂಳ್ಳೆಸವ ಅಲೆಕುಳಿಯೆ ಓವೋ ! (ಬದ್ಧಪ್ರ. ೧೧-೨೨೪). ಅಲೆಮಾನ್‌ "ಅಲೇಮಾನ್‌ ನೋ. 
[ಅಲೈ * -ಕುಳ್ಳಿ) ಅಲೆಯೇಟಯು (ನಾ). ಅಲೆಗಳ' ಏರಿಕೆ, ಉಬ್ಬರ: ಬಜಲದ 
ಅಲೆಗಾರ (ನಾ). ಹಿಂಸೆಮಾಡುವವನು ; ತೊಂದರೆಪಡಿಸುವವನು : | 5 ಎಚಲದ ಆಲೆಯೇಟ್‌ಂದಂ ಅಲೆಬೀಟಕಿಂದಂ . . . ನೋಡಿಮ್‌' (ಬದ್ಧಪ್ರ. 
ಮನ್ಮಥನಲೆಗಾರನು ರಕ್ಷಿಸೆಂದು ಶರಣು ಹೊಗುವಂತೆ (ವಚಕಾ. ೧೬-೭). ೯-೧೭೬). [ಅಲ್ಕೆ * ಏಟ್ಟು] 
[ಅಲ್ಲೆ * -ಗಾರ (ಆ -ಕಾಜ)] ಅಲೇ “ಅಲ; ನೋ. 
ಅಲೆಗೊದಲು (ನಾ). ತೆರೆ ತೆರೆಯಂತಿರುವ ಕೂದಲು: ಅದೇ ನಸು| | ಅಲೇಖ (ನಾ). ೧. ಬರೆಯದ ತಾಳೆವೋಲೆ ಮತ್ತು ಕಡತ: ಶಬ್ದ 
ಗೆಂಪಿನ ಗುಂಡುಮುಖ, ಹೊಳಪಿನ ಕಣ್ಣುಗಳು, ಕಣ್ಣಿನ ಹತ್ತಿರಕ್ಕೆ | ಹತ್ತದ ಆಲೇಖದಂತೆ, ಅನಿಲಮುಟ್ಟದ ಪುಪ್ಪದಂತೆ (ಗಣಭಾ. ೧೨೦-೪). 
ಬಾಗಿದ್ದ ಕಪ್ಪಾದ ಅಲೆಗೂದಲು (ಮರಳಿ. ೧೩೪). i10| ೨. ಕಡಮೆಯಿಲ್ಲದುದು ; ಬಹಳ. ೩. ಚಾಮರ. ೪. ದೇವತೆ: 
[ಅಲೆ * ಕೊದಲು (ಆ ಕೂಂದಲ್‌)] | 4 ಶ್ರಿದಶಾಲೇಖಮದಭ್ರ ಚಾನುರಮಲೇಖಾಖ್ಯಾನಮಕ್ಕುಂ? (ನಾನಾರ. 
ಅಲೆಗೆಯ್‌ (ಕ್ರಿ). ಅಲುಗಾಡಿಸು; ಮಿಡಿ: ತಂತಿಯನಲೆಗೆಯ್ದ | ೯೭). [ಸಂ.] ` 
ಬೆರಲ್ಲಳ್‌ ಅಂದು ಹೃದಯದಾನಂದದ ನಾಡಿಗಳೊಳಾಡುವಂತೆ (ಚಿಕನಂ.| | ಅಲೇಮಾನ್‌, ಅಲೆಮಾನ್‌, ಅಶೇಮಾನಿ (ನಾ). ಜರ್ಮನಿ, 
೧೬೦-೨). [ಅಲ್ಮೆ * ಗೆಯ್‌ (ಆ ಕೆಯ್‌,)] ಆಸ್ಟ್ರಿಯ, ಯೂರೋಪು ಮುಂತಾದ ಪಾಶ್ಚಾತ್ಯಜೀಶಗಳು; 
ಅಲೆಗೈ (ಕ್ರಿ). ಹಿಂಸೆಮಾಡು : ಅಲೆಗೈವ ಬಗೆಯನಣುಹಿ ತಂದೆತಾಯನು |15| ಪರದೇಶ. ಅಲೆಮಾನ್‌ (8). ಅಲೇಮಾನಿ (1). 
ಪಲಬಗೆಯೊಳು ಬಳಲಿಸದೆ (ಹದಿಬ. ೪-೨೮). [ಅಲೈ-'ಗೈ (ಆ ಕೆಯ್ಮ್‌)] ಆಲೇಮಾನ್‌ ಚೂರಿ ಯೂರೋಪಿನ ಚಾಕ್ಕು--ಚೂರಿ., 
ಅಲೆತ್ಕ (ನಾ). ಅಲೆಯುನಿಕೆ; ತಿರುಗಾಟ; ಸುತ್ತಾಟ: ಏನು ಅಲೇಮಾನಿ ಕತ್ತಿ - ಯೂರೋಪಿನ ಖಡ್ಗ, ಕತ್ತಿ. ಅಲೇಮಾನಿ 
ಹೇಳೋಣವೋ ಅವನ ಅಲೆತವನ್ನು (ರೂಢಿ). [ಅಲ್ಲೆ -ತ್ಯ) ತುರುಪು-ಯೂರೋಪಿನ ಸೈನ್ಯದ ತುಕಡಿ. ಅಲೇಮಾನಿ ರೂಪಾಯಿ 
ಅಲೆತ (ನಾ). ಕ್ಲೇಶ; ಹಿಂಸೆ: ಈಚೀಚೆಗೆ ಅವನಿಗೆ ಅಲೆತ ಹೆಚ್ಚಾಗಿದೆ ಸುಮಾರು ಹದಿನಾಲ್ಫಾಣೆ ಬೆಲೆಬಾಳುವ ಯೂರೋಪಿನ ಒಂದು 
(ರೂಢಿ). [ಅಲೈ + ತ್ಯ) ಕ 20 ನಾಣ್ಯ (ಕಿ). [5 ಲ್ಯಾಟನ್‌. Alemauni] 
ಅಲೆಪ (ನಾ). ೧. (ಗಾಳಿಯು) ಬೀಸುವಿಕೆ ; ಅಲುಗುವಿಕೆ : ತೆಂಕಣೆ। | ಅಲೇಮಾನಿ "ಅಲೇಮಾನ್‌? ನೋ. 
ಲರಲೆಸದಿಂದಂಕುರಿಸಿದ ಚೂತದಂತೆ ಆತಂ ರೋಮಾಂಚ ಕಂಚುಕತ| | ಅಲೋಕ (ನಾ). ಈ ಲೋಕವಲ್ಲದುದು ; ಈ ಲೋಕಕ್ಕೆ ಸಂಬಂಧಿಸ 
ಶರೀರನಾಗಿ (ಆದಿಪು. ೪-೨೧ ವ) ; ತೆಂಬೆಲರಲೆಪದ ಪೂಲತೆಯೆಂಬಿನ ದುದು. "ಲೋಕಾಲೋಕ' ಪರಾ. [ಸಂ.] 
ಮಂಕುರಿಸೆ ಪುಳಕಂ (ಶಾಂತಿಪು. ೧೦-೭) ; ಚರಪುರುಷ ವಚನವರುಷದಿಂ ಅಲೋಕದೃಷ್ಟಿ (ನಾ). ಈ ಲೋಕಕ್ಕೆ ಸಂಬಂಧಿಸದ ದೃಷ್ಟಿ; ಪರ 
ಕವಿದ ಕೋಪರಸತರಂಗಿಣಿಯ ತೆರೆಗಳಲೆಪದಿಂದಲುಗುವಂತೆ ನಡು 25, ಲೋಕದೃಷ್ಟಿ : ಅರೋಕದೃಷ್ಟಿಗೆ ಅಪದ್ರಕ್ಷಕನೇ ಇರಬಹುದಾದ 
ಗುವೊಡಲಂ (ವರ್ಧಪು. ೭-೪೧ ವ) ; ಚಲಿಸೆಲರಲೆಪಕ್ಕೆಳಲತೆಯೊಲೆವಂತೆ ಸೂರ್‌ ಕೋಕದೃಷ್ಟಿಗೆ ಸ್ವೇಚ್ಛಾ ಚಾರಿಯಾಗಿ ಕಂಡುಬರುವುದು ಸಹಜ 
(ಉದ್ಭಟ. ೮-೧೦೦). ೨. ಚಲನ; ಸಂಚಾರ; ಅಲುಗಾಟಿ: ದೀಪ (ಬದ್ಧಪ್ರ. 11). [ಆಲೋಕ + ದೃಷ್ಟಿ] 
ಕಳಿಕೆಗಳ ಅಲೆಪದಿಂದ ಕೆಚ್ಚಕೆಚ್ಚನೆ ಕೆದಕೆದರುತ್ತಿರುವ ಕೆಮ್ಮಿಂಚುಗಳ, | ಅಲೋಕಾಕಾಶ (ನಾ). [ಜೈನ] ಲೋಕದ ಹೊರಗಿನ ಆಕಾಶ; 
ಆ ವಿಮಾನ ಪ್ರಪಂಚವನ್ನೂ (ಮಂತ್ರಶ. ೧೦೯-೧೮). [ಅಲೈ + ಘ್‌ ಸಿದ್ಧರು ಇರುವ ಪ್ರದೇಶ: ಅತ್ತಲಲೋಕಾಕಾಶಂ ಸುತ್ತಿರ್ದುದನಂತ 
ಅಲೆಪಡಿಸು (ಕ್ರಿ). ಹಿಂಸಿಸು; ತೊಂದರೆಗೆ ಸಿಲುಕಿಸು : ಅನುರಾಗ |30, ಮಲ್ಲಿ ಲೋಕದೊಳೊಂದುಂ ಸುತ್ತಿಲ್ಲ (ಸುಕುಮಾ. ೧೧-೫೯). 
ದಿಂದೆನ್ನ ಮಗಳನಲೆಪಡಿಸುವೀಬಿನುಗು ಜಿನದತ್ತೆಯಂ ಕೊಲ್ಲಬೇಕೆಂ (ಅಲೋಕ + ಆಕಾಶ] 
ದೆನಲ್‌ (ಸಮ್ಯಕೌ. ೫-೩೧). ಅಲೌಕಿಕೆ (ಗು). ಇಹಲೋಕಕ್ಕೆ ಸಂಬಂಧಿಸದ; ಅಸಾಧಾರಣ 
ಅರೆಯಪಡಿಸು - ಹಿಂಸಿಸು : ಅಲೆಯಪಡಿಸಿದನಾಗ ಚಲದೊಳಾ ವಾದ: ಇಲ್ಲಿ ಲೌಕಿಕವು ಪಾರಮಾರ್ಥದೊಳಗಲೌಕಿಕವ ತೆಕೆದು ತನ 
ಶನಿಯಂ (ಯನಳ. ೮೭). [ಅಲೆ * ಪಡ್ಡು + - ಇಸ್ಕು] ದೊಂದು ಹೊಸಲೋಕ ಕಟ್ಟ ಸಂಪೂರ್ಣಯೋಗ ಬೆರೆದು (ನೆಲಮು. 
ಅಲೆಪು, ಅಲಪ್ರೃ (ನಾ). ೧. ಚಲನ; ಬೀಸುವಿಕೆ; ಕುಲುಕಾಟ; |35| ೩0-೫). `[ಸಂ.] | 
ಆಯಾಸ: ತಂಬೆಲರಲೆಪಿಂ- ಕಳಿಕೆಯೊಳೆ ತುಣುಗಿ ತಳಿರೊಳೆ ತಳತಳಿ ಅಲೌಕಿಕತನ (ನಾ). ಈ ಲೋಕಕ್ಕೆ ಸೇರದಂತಿರುವಿಕೆ; ಅಸಾಧಾರಣ 
ಸಿದುದೊಂದಶೋಕಲತೆ (ಆದಿಪು. ೮-೨೬) ; ಮಲೆಯೆಲರಲೆಪುಂ ಮನಸಿಜ ಸ್ಥಿತಿ. [ಅಲೌಕಿಕ + -ತನ] ' 
ನಲೆಪುಂ ಕೋಗಿಲೆಯ ಜಡಿಪುಮೊಡನೆಗಲಸ್ವಿನಂ (ಅಜಿಪು. ೨-೧೪) ;| | ಅಲೌಲ್ಯ (ನಾ). ಚಂಚಲತೆಯಿಲ್ಲದಿರುವುದು; ಚಾಪಲ್ಯವಿಲ್ಲದಿರು 
ಎಲರಲೆಪಿಂ ತೆಜಂಬೊಳೆವ ಕೀಳಿಲೆ ಸೋಂಕೆ ಸಿತೇಕ್ಷುದಂಡದಿಂ ಸುಲಲಿತ ವುದು; ಇಂದ್ರಿಯಗಳಿಗೆ ಅಧೀನವಾಗದಿರುವುದು : ಿತೃಪ್ರಥಿತ 
ಚೂತ ಪಕ್ಚಫಳದಿಂದುಗುತಿರ್ಪ ರಸಪ್ರಮಹಮಂ ಗೆಲೆ (ಸೌಇಇ.1%-1; |4| ಕಲ್ಯಾಣ ಭಕ್ತಿನಿರರ್ಗಳಾಲೌಲ್ಯಾಲಸತ್ವದಲಿ (ಬಸಪು. ೫೭-೯೪). [ಸಂ.] 
೧೧೮-೨೬, 1057). ಅಲಪ್ರ್ಯು : ೨. ಕಾಟಿ; ತೊಂದರೆ: ಸುರಕುಜದ ಅಲ್ಯಾಬು (ನಾ). ಒಂದು ಬಿರುದು ; ಪ್ರಶಸ್ತಿ; ಮರ್ಯಾದೆ (8). 


ಮಾ ಅ ದ 


ನೆಬಲೊಳಂಗಣದೊಳೇನುಮಲಸಿಲ್ಲದೆ ಕಟ್ಟರೆ ಕಾಮಧೇನು (ಪಂಪಭಾ. [+ ಅರೆ. ಅಲ್ಯಾಬ್‌' - ಬಿರುದಾವಳಿಗಳು] 
೪-೧೦). [ಅಲೆ * -ಪು) ಅಲ್ಲಳಿಳಿ (ನಾ). ಉಯ್ಯಾಲೆ (7): ರಾಜಪುಲಿ ಕುಲಮುದ್ದನ್‌ ಗೋ 
ಅಲೆಮಾಡು (ಕ್ರಿ). ೧. ತೊಂದರೆಗೊಳಿಸು ; ಹಿಂಸಿಸು. ೨. ಹಾಳು ಸಹಸ್ರಪ್ರದಾರುಂ ಪದಲುಂ ಕನ್ಮಾದಾನಮುಂ ಅಲ್ಲಳಿಳಿಯುಂ ಕೊಟ್ಟು 


ಮಾಡು; ನಾಶಪಡಿಸು. ೧,೨: ಬನವನಲೆಮಾಡುವೀ ದುಷ್ಟ |45 ನಿಜೀಿಸಿದಂ (ಎಕ. ೪111, ಸೊರಬ. ೯-೪; 800). [?] 
ನುರ್ಕಟತತಿಗೆ ಬುದ್ಧಿಯಂ ಹೇಳಿಕೊಂಡು ಬನಕೊಣೆಯನಾಗಿ ರಕ್ಷಿಸಿ] | ಅಲ್ಲಿಸು "ಅಲುಗಿಸು' ನೋ. 


ಅಲ್ಲು 
೧ 


ಅಲ್ಲು "ಅಲುಗ್ಗು” ನೋ. 
ಅಲ್ಲು "ಅಲ್ಮ್‌' ಪರಾ. 
ಅಲ್ಪ (ಗು). ೧. ಸಣ್ಣದಾದ; ಚಿಕ್ಕದಾದ; ಕೊಂಚ; ತುಸು; 
ಸ್ವಲ್ಪ: ಗಗನವಿಹಾರಮಲ್ಪಮೆನೆಯುಂ (ಶಾಂತಿಪು. ೧೨-೨೩ ವ); 
ಅಕಟನ್ನೆಲ್ಲಿ ಹೊಗುವೈ ಕಂದ ಕುಂತಿಯ ಜಠರವಲ್ಪವಲೇ (ಕುವ್ಯಾಡ್ರೋ. 
೨-೪೭). (ನಾ). ೨. ತುಚ್ಛ; ನೀಚ; ಹೀನ: ಅಲ್ಪನಿಗೆ ಐಶ್ವರ್ಯ 
ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿಸಿಕೊಂಡ (ಗಾದೆ) ; ಅಲ್ಪರ ಸಂಗ 
ಅಭಿಮಾನ ಭಂಗ (ಗಾದೆ). 
ಅಲ್ಪಸ್ವಲ್ಪ - ಎಲ್ಲಿಯೋ ಸ್ವಲ್ಪ; ತುಸ 
ದ್ಲುದು ಅಲ್ಪಸ್ವಲ್ಪ (ರೂಢಿ). (ಸಂ.] 
ಅಲ್ಪಕ (ನಾ). - ಅಲ್ಪ (ದಕ. ಕ). [ಸಂ.] 
ಅಲ್ಪಕಾಣಿಕೆ (ನಾ). (ಬೆಲೆಯಲ್ಲಿ) ಕಡಮೆಯಾದ ಕಾಣಿಕೆ; ಚಿಕ್ಕ 
ದಾದ ಕೊಡುಗೆ: ಇಂತಹ ವ್ಯಾಸಂಗ ಕನ್ನಡದಲ್ಲಿ ಅಗತ್ಯವಾಗಿ ಆಗ 
ಬೇಕಾದ ಕಾರ್ಯವೆಂದು, ಆದು ಕನ್ನಡಲೋಕಕ್ಕೆ ಅಲ್ಪಕಾಣಿಕೆಯಾಗು 
ವುದೆಂದೂ ಎನ್ನಿಸಿ ಈ ಸಮಸ್ಯೆಯನ್ನು ಎತ್ತಿಕೊಂಡಾಗಿದೆ (ಜಗದಾ. ೪). 
[ಅಲ್ಪ + ಕಾಣಿಕೆ] 
ಅಲ್ಪಕಾಲಿಕ (ಗು). ಸ್ವಲ್ಪಕಾಲ ಮಾತ್ರ ಇರುವ, ನಿಲ್ಲುವ. 
[ಅಲ್ಪ + ಕಾಲಿಕ] 
ಅಲ್ಪಜ್ಞ (ನಾ). ಕಡಮೆ ತಿಳಿದವನು: 
(ಶಕ್ತಿನಿ. ೭). [ಸಂ.] 
ಅಲ್ಪತನ (ನಾ). ಸಣ್ಣತನ; ನೀಚತನ; ಹೀನಸ್ತಭಾವ: ನಾನೂ 
ದೇಶ ದೇಶ ನೋಡಿದ್ದೇನೆ. ಈ ಅಲ್ಪತನ ಯಾರಲ್ಲಿಯೂ ಇಲ್ಲ (ದುಂಬಿಕ. 
೧೫೮). [ಅಲ್ಪ + -ತನ] 
ಅಲ್ಪ ತನು (ನಾ). ಸಣ್ಣ ದಾದ ಮೈ. 
ಅಲ್ಪ ತೆ (ನಾ). ಅಲ್ಲ ತ ನ: ಅಲ್ಪತೆಯ ಭಾನಂಗಳಂ ನೆರೆ ತೊರೆದು 
್ರ ರಾಮಾ. ಸಸ (ಸೆಂ. ಅಲ್ಪತಾ] 
ಅಲ್ಪತ್ವ (ನಾ). ೧. - ಅಲ್ಪತನ, ೨. ತುಂಬ ಕಡಮೆ ಪರಿಮಾಣ. 
[Aಂ.] 
ಅಲ್ಪದಂಡೆ (ನಾ). ೧. ಸಣ್ಣ ಕೊ €ಲು; ತುಂಡು ಕೋಲು (8). 
೨. ಜುಜುಬಿ ಜುಲ್ಮಾನೆ. [ಅಲ್ಪ * ದಂಡ] 
ಅಲ್ಪದಶನದಂಶ (ನಾ). ಹಲ್ಲಿನಿಂದ ಸ್ವಲ್ಪ ಕಚ್ಚುವುದು: ಪಾಲ್ಗಡಲ 
ನೊರೆಯ ಪೊರೆಯ ತೆರೆಯನನುಕರಿಸಿಯುಮಲ್ಪದಶನದಂಶ ಮಾತ್ರಖಂಡ 
ನೀಯಕರಂಗಳೆನಿಸಿದ ಮಂಡಕಂಗಳುಮಂ (ಸು ಕು ಮಾ. ೧೧-೨೯ ವ). 
[ಅಲ್ಪ + ದಶನ * ದಂಶ] 
ಅಲ್ಪದಿನ (ನಾ). ಕೆಲವು ದಿನ; ಸ್ವಲ್ಪ ದಿನ (ದಕ. 8). [ಅಲ್ಪ + ದಿನ] 
ಅಲ್ಪದೂಸಿತ (ನಾ). ಸ್ವಲ್ಪಮಾತ್ರ ಜೋಷವುಳ್ಳುದು; ಹೆಚ್ಚು 
ದೋಷವಿಲ್ಲದ್ದು : ನರಪತಿಯುಂ ನೃಪಾಂಗನೆಯರುಂ ನೆರೆದಟ್ತಿಯಿನಾಡಿ 
ಫೋದರಾಪರಿಜನಮುಂ ಮಹೋತ್ಸವದೊಳೊಂದಿದುದೆಂಬುದಿದಲ್ಪ 
ದೂಷಿತಂ (ಕವಿರಾ. ೧-೧೨೧). [ಸಂ.] 
ಅಲ್ಪಪ್ರಕಾಶ (ನಾ). ೧. ಸ್ವಲ್ಪವಾದ ಬೆಳಕು; ತುಸು ಹೊಳಪು. 
_೨. ಸ್ವಲ್ಪ ಹೊಳಪುಳ್ಳುದು. [ಅಲ್ಪ + ಪ್ರಕಾಶ] 
ಅಲ್ಪಪ್ರಾಣ (ಗು). ೧. ಸ್ವಲ್ಪವೇ ಶಕ್ತಿಯುಳ್ಳ; ಬಲಹೀನವಾದ. 
(ನಾ). ೨. [ವ್ಯಾಕ] ಉಚ್ಚರಿಸಲು ಸ್ವಲ್ಪವೇ ಉಸಿರು ಬೇಕಾದ 
ಕ್‌, ಗ್‌, ತ್‌, ಪ್‌, ಯ್‌ ಮುಂತಾದ ಅಕ್ಷರಗಳು: ಉಚ್ಚಾರಣೆ 
ಯಲ್ಲಿ ಕೊಂಚ ಉಸಿರು ಬೇಕಾಗುವ ಪಕಾರ ಬಕಾರಗಳಿಗೆ ಅಲ್ಪಪ್ರಾಣ 
ಗಳೆಂದೂ , . . ಹೆಸರು (ಮಧ್ಯನು. ೧೪). 


ತುಸ: ಅತನಿಗೆ ಗೊತ್ತಿ 


ಜೀವಾತ್ಮನು ಅಲ್ಪಜ್ಞ 


[ಅಲ್ಪ * ತನು] 


[ಅಲ್ಪ + ಪ್ರಾಣ] 


೪೩೦ ಅಲ್ಪಸರಸಿ 
ಪ್ರಾಣಾಕ್ಷರ (ನಾ). [ವ್ಯಾಕ]- ಅಲ್ಪಪ್ರಾಣ ೨: ಮಿಗೆ ನಿಬಿಡ 
Ee ತಗುಳ್ಳುವು SS ಮತ್ತ ಕ್ಕು 0 ನೆಗಟ್ಟಲ್ಪ 
ಪ್ರಾಣಾಕ್ಷರ ನಿಗದಿತಮೇ ತದ್ವಿಷಯ ಶ್ಯ ೯ಯೋಕ್ತಂ ಸಹ (ಕವಿರಾ. 
೨-೬೨). [ಅಲ್ಪಪ್ರಾಣ * ಅಕ್ಷರ] 
5! ಅಲ್ಪಪ್ರಾ ಣಾನುಕರಣ' (ನಾ). ಅಲ್ಪಪ್ರಾಣಾಕ್ಷರಗಳಿಂದ ಕೂಡಿದ 
| ಅನುಕರಣ ಶಬ್ದ: ಇವು ಸನುವ ) ಪ್ರಾಣಾನುಕರಣಂಗಳ್‌ 
(ಶಮದ. ಪರಿ. ೧). ಉದಾ: ಗುಟುಗುಟಿ ಗಟಗಟಯೆನುತುಂ ಪರಿವ ಪರಿ 
| ಪೊನಲ್‌ ಸೊಗಯಿಸುಗುಂ (ಶಮದ. ೫೪ ಪ್ರಯೋ). 
| [ಅಲ್ಪಪ್ರಾಣ * ಅನುಕರಣ] 
ಅಲ್ಪಬುದ್ಧಿ (ನಾ). ೧. ಸಣ್ಣಬುದ್ಧಿ; ಔದಾರ್ಯವಿಲ್ಲದ ಮನಸ್ಸು 
(ಪಕ. $). ೨. ಸಣ್ಣ ಬುದ್ಧಿ ಯುಳ್ಳ ವು; ಕ್ಷುದ್ರ ಮನಸ್ಸು ಳ್ಳ ವನು, 
[ಅಲ್ಪ + ಬುದ್ಧಿ] ಕ ` 
ಅಲ್ಪಮತಿ (ನಾ). - ಅಲ್ಪಬುದ್ದಿ: “ಶಚರಂ ಜಡಾಲ್ಪಮತಿ... 
ಶುಲ್ಲಕಮಕ್ಕು? (ನಾನಾರ. ೫೯). [ಅಲ್ಪ ಮತಿ] 
ಅಲ್ಪನಚೆ (ನಾ). ಮಿತಭಾಷಿಣಿ; ಸ್ವಲ್ಪವಾಗಿ ಮಾತನಾಡುವವಳು: 
ನಯವಿದೆ ಶೌಚಿಯಲ್ಪವಚಿ ಸಾಧುಸುರಾಳಿಸುಪೂಜೈ ಸಂತತಂ (ಮದತಿ. 
೪-೮). [ಸೆಂ. ಅಲ್ಪವಚಸ್‌] 
ಅಲ್ಪವಯಿ (ನಾ). ಚಿಕ್ಕ ,ವಯಸ್ಸು: ನಾವು ಮಾಡೋದು ಒಂದು, 
ಅದು ಆಗೋದು ಇನ್ನೊಂದು. ಗೌಡಿತಿ ಪಾಪ, ಹೆಣಮಗಳು ; ಮಕ್ಕಳು 
ಅಲ್ಪವಯಿ ; ದೊಡ್ಡ ಆಸ್ತಿ (ಗ್ರಾಮಾಯ. ೩೩೯). 
[< ಸಂ. ಅಲ್ಪವಯಸ್‌'] 
ಅಲ್ಪವಸುಧೆ (ನಾ). ಸಣ್ಣ ಭೂಪ್ರದೇಶ (8). [ಅಲ್ಪ * ವಸುಧೆ) 
ಅಲ್ಪವಿದ (ನಾ). ಕಡಮೆ ತಿಳಿದವನು: ಘನಪಂಡಿತೋತ್ತಮರಿಲ್ಲದ 
ಸಭೆಯೊಳು ಸನ್ಮಾನ್ಯರಹರಲ್ಪವಿದರು (ಇಂಚಾಸ. ೧೧೭-೭೬೨). 
(ಸಂ. ಅಲ್ಬವಿದ್‌] 
ಅಲ್ಪವಿರಾಮ (ನಾ). ವಾಕ್ಯುಗಳನ್ನು ಓದುವಾಗ ಅರ್ಥಕ್ಕನುಸಾರ 
ವಾಗಿ ಸ್ವಲ್ಪ ನಿಲ್ಲಿಸಿ ಓದಬೇಕಾದ ಸ್ಥಳಗಳನ್ನು ಸೂಚಿಸಲು 
ಬಳಸುವ ",' ಎಂಬ ಗುರುತು: ಅಲ್ಪವಿರಾಮ . .. ಪೂರ್ಣವಿರಾಮ 
ಗಳನ್ನು ಅರಿತುಕೊಳ್ಳೆ ಬೇಕು (ಮುಂಬಯಿ. ೧-೮). [ಅಲ್ಪ + ವಿರಾಮ] 
ಅಲ್ಪವೃಷ್ಠಿ (ನಾ). ಸ್ವಲ್ಪವಾದ ಮಳೆ; ಕಡಮೆ ಮಳೆ: “ಜಡಿ - 
ವೃಷ್ಟಿ] 


ವೃಷ್ಟಿ (ಹೆದರಿಸು), ಆಲ್ಬವೃಷ್ಟಾಚ' (ಶಮಧಾ). [ಅಲ್ಪ + 

`ಅಲ್ಪವ್ಯಾಹಾರಿ (ನಾ). ಸ್ವಲ್ಪವಾಗಿ ಮಾತನಾಡುವವನು; ಮಿತ 
ಬಾ ಅಮಿತನಮಿತಾರ್ಥಾಲ್ಪವ್ಯಾಹಾರಿ ಗಾಣಿಯರ್ಗೆಂಗುಂ (ಶಾಂತಿಪು. 
೩-೨೩). (ಸಂ, ಅಲ್ಲ ವ್ಯಾಹಾರಿನ್‌ (ಅಲ್ಪ *.ವ್ಶಾಹಾರಿನ್‌)] 

ಅಲ್ಬಶಂಕೆ (ನಾ). ಮೂತ್ರ ತ್ರೆವಿಸರ್ಜನೆಯೊಬರ್ಥದಲ್ಲಿ ನಾಗರಿಕರು 
ಬಳಸುವ ಗಂಭೀರವಾದ ಮಾತು. [ಅಲ್ಪ ಶಂಕೆ] 

ಅಲ್ಪಶೀಲ (ನಾ). ಸಣ್ಣ ನಡತೆಯುಳ್ಳವನು; ಹೀನಸ್ವಭಾವದವನು: 
ಡೋಷಾನುಕೂಲರನಲ್ಪಶೀಲರನೆಮ್ಮನುದ್ಧರಿಸಿ (ಬಸಪು. ೫೬-೪೪). 

[ಅಲ್ಪ + ಶೀಲ] 

ಅಲ್ಪಶ್ರುತ (ನಾ). ಸ್ವಲ್ಪಮಾತ್ರ ಓದಿ ತಿಳಿದವನು: ಅತಿಗಂಭೀರ 
ಮೃದೂಕ್ತಿ ವಕ್ರದೊಳೊಡಂಬಟ್ಟೊಪ್ಪೆ ಕೇಳ್ವಂ ಬಹುಶ್ರುತನಲ್ಪಶ್ರುತ 
ನೆನ್ನದೆ (ಶಾಂತಿಪು. ೧-೮). [ಅಲ್ಪ * ಶ್ರುತ] ; 

ಅಲ್ಪಸರ (ನಾ). ಸಣ್ಣ ಕೊಳೆ; ಕುಂಟಿ; ಹೊಂಡ: "ಸಣ್ಣ ಕೆರೆ 
(ಗಂಗಾಮ. ೧೬). [ಸಂ. ಅಲ್ಪಸರಸ್‌ (ಅಲ್ಪ * ಸರಸ್‌)] 

ಅಲ್ಪಸರಸಿ (ನಾ). - ಅಲ್ಪ ಸರೆ: “ಬೆಂಚೆ ಪಲವಲನೆನಲ್‌ ತಾನಲ್ಪ 
ಸರಸಿ ೫ (ಶಬ್ಧಮಂ. ೩೬). [ಸಂ. ಅಲ್ಪಸರಸೀ] 


ಕೃಪಣಂ 


15 


25 


30 


45 


ಅಲ್ಪಸಾರ ೪೩೧ ಅಲ್ಲ 


ಅಲ್ಪಸಾರೆ (ನಾ). ಸ್ವಲ್ಪಶಕ್ತಿ ಅಥವಾ ಸತ್ವವುಳ್ಳದ್ದು: ವಲನೆಂಬ | ಅಲ್ಬುಮನಸು (ನಾ). ಸಣ್ಣ ಮನಸ್ಸು : ಮುಪ್ಪುರದೊಳಗಿದಕೆ ಎದುರು 


ರಾಕ್ಷಸನ ಶರೀರದಲ್ಲಿ ಹುಟ್ಟಿದ ದೇವೇಂದ್ರನ ಹಸ್ತದಿಂದ ಬಿದ್ದಂಥಾ| | ಗಾಣನೆಂದು ಅಲ್ಪ್ಬುಮನಸು ಮಾಡದೆ ವಾಸವಾದನು ಇಲ್ಲಿ (ತೀರ್ಥಮ. 
ಅಲ್ಪಸಾರವಾದ ವಜ್ರವು ವೃತ್ರಾಸುರನ ವಧೆಗೆ ಯೋಗ್ಯನಲ್ಲ (ಕಗನಿ. ೧೬೬). [ಆ ಸಂ. ಅಲ್ಪಮನಸ್‌] 
೯೯ ಹಾಲಾಮಾ). [ಅಲ್ಪ + ಸಾರ್ಯ] ಅಲ್ಪೋಪಜಲ್ಪ (ನಾ). ೧. ಮಿತವಾದ ಭಾಷೆ. ೨. ಮಿತಭಾಷಿ. 


ಅಲ್ಪಸುಖ (ನಾ). ಸ್ವಲ್ಪವಾದ ಹಿತ; ಕಡಮೆ ಸುಖ: ಮಜಕಿದುಆದೀ| 5; ೧, ೨: ಲೋಕಪ್ರತೀತ್ಯಾಶ್ರಯ ಸಕಳಕಳಾಲೀಲಾಕರಾಲ್ಪೋಪಜಲ್ಪಂ 
ಸಂಸಾರಮನೇಖಿಯದರಂತೇನುಮಲ್ಲದಲ್ಪಸುಖಕ್ಕುಂತೆಆಗಿ ಮರುಳಕ್ಕ (ಕವಿರಾ. ೩-೨೧೬). [ಅಲ್ಪ * ಉಪಜಲ್ಪ] 
ಕನಸಿನ ತೊಆಕಿಯೊಳ್‌ ನೀರ್ಗುಡಿದು ತಣಿವನಆಸಿದರೊಳರೇ (ಶಾಂತಿಪು. ಅಲ್ಬತ್‌, ಅಲ್‌ ಬತ್‌, ಅಲಬತ್‌, ಅಲ್ಪತ (ಅ). ಅವಶ್ಯವಾಗಿ ; 


೪-೯೮). [ಅಲ್ಪ + ಸುಖ] ಕಡ್ಡಾಯವಾಗಿ; ನಿಸ್ಸಂದೇಹವಾಗಿ: ಆಲ್ಬತ್‌ ನಮ್ಮ ಇಚ್ಛೆಯೇ 
ಅಲ್ಪಸುಖಾಶಿ (ನಾ). ಅಲ್ಪಸುಖಕ್ಕೆ ಆಸೆಪಡುವವನು : ಮುಕ್ತಿ `ಪೂರ್ಣವಾಗುವುದು (ಕನ್ನಡಿ. ೧೯). ಅಲ್‌ ಬತ್‌ : ಅಲ್‌ಬತ್‌ ಸಲ್ಲು 
ಯೊಳಾದ ನಂಬುಗೆ ಮನಂಬುಗದಲ್ಪಸುಖಾಶಿಗೆಂಬ ಲೋಕೋಕ್ತಿಯಿಂ |10| ತ್ತದೆ (ದೌಲತ್‌. ೭೯). ಆಲಬತ್‌ : ಅದಕ್ಕೇನು ಬಂದಿದೆ, ಅಲಬತ್‌ 
(ಶಾಂತಿಪು. ೧-೮೬). [ಸಂ. ಅಲ್ಪಸುಖಾಶಿನ್‌ (ಅಲ್ಪ * ಸುಖಾಶಿನ್‌)] | ಹೇಳುವೆನು (ದೋರಾಕ. ೭); ನೀ ಅಲಬತ್‌ ಆ ಕೆಲಸ ಮಾಡು 
ಅಲ್ಪಸೂನು (ನಾ). ಮಿತಸಂತಾನವುಳ್ಳವನು: ಅಲ್ಬಸೂನುವನಿಮಿತ್ತ (ಗ್ರಾಮಾಯ. ೧೨೯). ಅಲ್ಪತೆ: ಅಲ್ಬತ ಆ ಶೀಮೆಮೇಲೆ ಕುಂಪನಿ ಸರ 
ಕ್ರೋಧಿ ಸಿಂಹೋದ್ಭವಂ (ಜಾತತಿ. ೧೭-೫). [ಅಲ್ಪ * ಸೂನು] ಕಾರದಿಂದ ಅಮಲದಾರರು ಮೊಕರರು ಅದಾರು (ರಾಜೇಂದ್ರ. ೧೦೪). 
ಅಲ್ಪಾಂಶ (ನಾ). ಸ್ವಲ್ಪ ಭಾಗ. [ಅಲ್ಪ * ಆಂಶ] [+ ಅರೆ. ಅಲ್‌ಬತ್‌ ಎ ನಿಸ್ಸಂದೇಹವಾಗಿ ; ಓಂ. ಅಲಬತ್ತಾ] 


ಅಲ್ಪಾಕೆ, ಅಲಪಾಕು (ನಾ). ಪೆರು ದೇಶದ ಚತುಷ್ಟಾದಿ ಪ್ರಾಣಿ; |15| ಅಲ್ಪತ "ಅಲ್ಬತ್‌' ನೋ. . 


> 


ಒಂಟೆಯ ಜಾತಿಗೆ ಸೇರಿದ, ಉದ್ದವಾದ ತುಪ್ಪಟಿದ ಕೂದಲುಳ್ಳ | | ಅಲ್ಫಿದಾಯ (ನಾ). ೧. ಬೀಳ್ಕೊಡುಗೆಯ ಗೀತೆ. ೨. ಮೊಹರಮ್‌ 


ಪ್ರಾಣಿ: ಓ ಉದ್ದವಾಗಿಯೂ, ರೇಕ್ಮಿಯಂತೆ ನವುರಾಗಿಯೂ ಹಬ್ಬದ ಕಡೆಯ ದಿನ ಮುಸ್ಲಿಮರು ಹಾಡುವ ಚರಮಗೀತೆ : 
ಇರುವ ಇದರೆ ತುಪ್ಪಟಿದಿಂದ ಸೊಗಸಾದ ಬಟ್ಟೆಯು ತಯಾರಾಗು ಬಾಬಯ್ಯನ ಹಸ್ತಗಳನ್ನು ಕೆರೆಯಲ್ಲಿ ತೊಳೆದು "ಅಲ್ಪಿದಾಯ' ಹಾಡುತ್ತಾ 
ತ್ತದೆ. ಅಲಪಾಕು: ರೇಶಿಮೆ ಅಲಪಾಕಿನ ಜಾಕೀಟುಗಳನ್ನು ತೊಡು ಅವನು ಬರುವಾಗ ನೋಡಬೇಕು (ಊರುಕ. ೩೧). [«- ಅರ. ಅಲ್ಟಿದಾ) 
ವನು (ಹೂಬಿಸಿ. ೭೪). 20| ಅಲ್ಮೇರ "ಅಲ್ಮೈರ? ನೋ. 
ಅಲ್ಪಾಳಬಟ್ಟಿ - ಅಲ್ಪಾಕಪ್ರಾಣಿಯ ಕೂದಲಿನಿಂದ ತಯಾರಿಸಿದ] | ಅಲ್ಮೈರ, ಅಲಮಾರು, ಅಲಿಮಾರಿ, ಅಲುಮಾರು, ಅಲ್ಮೇರ 
ಬಟ್ಟಿ, ವಸ್ತ್ರ. [<- ಇಂ. Alpaca] (ನಾ). ಬೀರು; ಕಪಾಟು. ಅಲಮಾರು : ಕಾಗದಪತ್ರಗಳು 
ಅಲ್ಪಾಸ್ಷರ (ನಾ). ಕಡಮೆ ಅಕ್ಷರಗಳುಳ್ಳದ್ದು: ಸೂತ್ರವು ಅಲ್ಪಾಕ್ಷರ ಸುಮಾರು ೪೦-೫೦ ಜಡ್ಡಿ ಕಛೇರಿಯ ಅಲಮಾರಿನೊಂದರಲ್ಲಿ ಬಿದ್ದಿವೆ 
ಮತ್ತು ಅಸಂದಿಗೃವಾಗಿರಬೇಕು (ರೂಢಿ). [ಅಲ್ಪ * ಅಕ್ಷರ] ಯೆಂದು ಹೇಳಿದನು (ರುೂರಾಣಿ. 2೮, ಪರಿಡ); ಅನ್ಮದೇಶ್ಯಗಳಿಗೆ ಇನ್ನು 
ಅಲ್ಪಾಚಮನ (ನಾ). ೬ ಅಲ್ಪಶಂಕೆ (ಕ). [ಅಲ್ಪ ೬ ಆಚಮನ] 25, *ೆಲವು ಉದಾಹರಣೆಗಳು... ಪೋರ್ಚುಗೀಸಿನಿಂದ ಬಂದವು ಅಲಮಾರು, 
ಅಲ್ಪಾನಲ್ಪ (ಗು). ಚಿಕ್ಕದಾದ ಮತ್ತು ದೊಡ್ಡದಾದ. ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು (ಮಧ್ಯಮ. ೧೬೬); ಪುಸ್ತಕಗಳಿರು 
ಆಲ್ಪಾನಲ್ಪವಿಚಾರ ಎ ಚಿಕ್ಕ ಮತ್ತು ದೊಡ್ಡ ವಿಚಾರ : ಅಲ್ಪಾನಲ್ಪ ವುದು ಅಲಮಾರಿನಲ್ಲಿ (ಸುವಸಂ. ೪). ಅಲಿಮಾರಿ: ಗೋಡೆಯ ಬದಿ 
ವಿಚಾರಗಳಲ್ಲಿ ಭೇದಭಾವವನ್ನೆಣಿಸದೆ ಸೇವಾವಕಾಶ ದೊರೆತೀತೇ ಎಂದು ಯಲ್ಲಿ ಎರಡು ಮೂರು ದೊಡ್ಡ ಪೆಟ್ಟಗೆಗಳು, ಅಲಿಮಾರಿಗಳು ಇದ್ದುವು 
ಅವಳು ಸದಾ ಹಾತೊರೆಯುತ್ತಿದ್ದಳು (ಪುನರು. ೪೯೩). [ಅಲ್ಪ + ಅನಲ್ಪ] (ಧೂಮಮ. ೧೦೨). ಅಲುಮಾರು : ಅಡಿಗೆ ಮನೆ ಅಲುಮಾರಿನಲ್ಲಿ 
ಅಲ್ಪಾಯು (ನಾ). ಕಡಮೆ ಆಯುಸ್ಸುಳ್ಳವನು : ನಾಕಸಂಭೂತನದೇ [56|  ಸೀಸೆಯಲ್ಲಿ ಕಲ್ಪಕ್ಕರೆ ಇಟ್ಟಿದ್ದೇನೆ (ಮುಹಾಗ. ೮೫). ಅಲ್ಮೇರ: ಅಲ್ಮೇರಾ 


ಕಲ್ಪಾಯುವಾದಂ (ಕಾದಂಉ. ೬೯೯) ; ವಿಸ್ನಯಮಾದಪುದಲ್ಲಾಯುನಲ್ಲ| ಗಳನ್ನೆಲ್ಲಾ ತೆಗೆದುನೋಡಿ (ನಡೆದಾ. 11, ೧೦೭೬). 
ನಕ್ಕುಂ ದನುಜಂ (ಪಂರಾಮಾ. ೧೪-೩೨). [ಅಲ್ಪ * ಅಯ್ಯು] | [+ ಪೋರ್ಚು. ೩mirab] 


ಅಲ್ಬಾಯುಷ (ನಾ). ಅಲ್ಪಾಯು: ಆಲ್ಪಾಯುಷನುಮಾಸನ್ನಭವ್ಯ | | ಅಲ್ಯೂಮಿನಿಯಂ (ನಾ). ಹಗುರವಾದ ಬೂದುಬಣ್ಣದ ಒಂದು 


ನಪ್ಪುದಂ ಜಲಕ್ಕೆ ನಟನಿದು (ಸುಳುಮಾ. ೪-೩೮ ವ). [ಅಲ್ಪ + ಆಯುಸ) ಲೋಹ. ([- ಇಂ. Aluminium] 
ಅಲ್ಪಾಯುಷ್ಯ (ನಾ). ಸ್ವಲ್ಪವಾದ ಆಯುಸ್ಸು : ತರುಣಿಗಲ್ಪಾಯುಸ್ಕ |55 ಅಲ್ಲ (ನಾ). ಹೆಸಿಯ ಶುಂಠಿ; ಕಾರಗೆಣಸು : “ಆರ್ರಕೆಂ, ಶೃಂಗಬೇರಂ 
ವೆನುತಂ ಹರಸಲೊಲ್ಲದೆ ಹೋದನೇ ಶಿವ (ಬಸಪು. ೪೬-೪೪). -ಈ ೨ ಅಲ್ಲದ ಕೊಂಬು”(ಹಲಾಯು.೧೦೧-೪೬೨); ಕುಡಿಬಿದಿರ ಕುಡಿಯ 
[ಅಲ್ಪ * ಆಯುಷ್ಯ] ಮಾವಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ ಪುಡಿಯೊಳಡಸಿದಲ್ಲವ 
ಅಲ್ಪಾವಧಿ (ನಾ). ಸ್ವಲ್ಪಕಾಲ ಮಾತ್ರದ ವಾಯಿದೆ. "ಅಲ್ಪಾವಧಿ ಲ್ಲಣಿಗೆಯ ಚಿಕ್ಕಣಂಗಳಂ ಸವಿಸವಿದು (ಪಂಪಭಾ.9-೮೬ವ) ; ಅರೆದುರ್ದಿನ 
ಸಾಲ? ಪರಾ. [ಅಲ್ಪ * ಅವಧಿ) |. ಬೇಳೆಯನೊಂದಿರೆ ಮೊಸರಧಿ(ಡಿ) ನೀರೊಳಿಂಗು ಜಿ€ರಗೆ ಕೊತ್ತುಂಬರಿ 
ಅಲ್ಪಾವಧಿಸಾಲ (ನಾ). ಸ್ಪಲ್ಪ ಕಾಲದಲ್ಲಿಯೇ ಹಿಂತಿರುಗಿಸಬೇಕಾದ |40|  ಮೆಣಸಲ್ಲಮಿವಿನಿತಂ ಬೆರಸಿಡ್ಡಲಿಗೆಯನಡಲೈ ಕಂಪಂ ಕುಡುಗುಂ 
ಸಾಲ: ಅಲ್ಪಾವಧಿ ಸಾಲಕ್ಕೆ ಬಡ್ಡಿದರ ಒಂದು ವಿಶಿಷ್ಟರೀತಿಯದಾಗಿರು (ಲೋಕೋಪ. ೮-೧೧) ; ಮಾಗುಳಿನೇರ್‌ ಮೊಳೆಯಲ್ಲ ಮೇಲೆ ಕಮ್ಮಿಪ್ಪ 
ತ್ತದೆ (ರೂಢಿ). [ಅಲ್ಪಾವಧಿ * ಸಾಲ] ಸುಭದ್ರೆ ಮಾಮಿಡಿ... ಆದಿಯಾದುಪ್ಪಿನಕಾಯ್ಲಳಂ (ಲೀಲಾವ. ೫-೭೧); 
ಅಲ್ಪಿಸು (ಕ್ರಿ). ಕೀಳುಮಾಡು ; ಕಡೆಗಣಿಸು (?): ಪರರ ದುರ್ಗುಣ | . ಅಲ್ಲವ ಮೆಲಿದೂದಲು ಕಿವಿಯೊಳಗೀ ಸಲ್ಲಲಿತಾಂಗಿಯೇಳುವಳು (ಅಂಜಡ. 
ವೆತ್ತಿ ನುಡಿಯದಿರು ಕಾಂಕ್ಷೆಯಿಂ ಪರರೊಡವೆಯಲ್ಪಿಸದಿರಲ್ಪರೊಡನಾಡ ೭-೧೦೭) ; ಹಸಿಯ ಅಲ್ಲವು ಲೇಸು ಬಿಸಿಯ ಪಳಿದೆಯು ಲೇಸು ಹುಸಿ 


ದಿರು (ಗುರುಚಾ. ೧೬-೪೬). [ಅಲ್ಪ * -ಇಸ್ಕು] 45 ಲೇಸು ಕಳ್ಳ ಹೆಣ್ಣಿಂಗೆ ಬೈಗಿನ ಬಿಸಿಲು ಲೇಸು (ಸರ್ವಜ್ಞ. ೧೧೧೭). 
ಅಲ್ಬು "ಅಲುಪ' ನೋ. [ಪ್ರಾ. ಅಲ್ಲಯ. / ತಮಿ. ತೆಲು. ಅಲ್ಲ (ವ ಸಂ. ಆರ್ದ್ರಕ)] 


ಅಲ್ಲ 


ಅಲ್ಲ "ಅಲ್ಮ್ಕ್‌' ಪರಾ. 

ಅಲ್ಲಕಲ್ಲೊಳೆ "ಅಲ್ಲಕಲ್ಲೋಲ' ನೋ. 

ಅಲ್ಲಕಲ್ಲೋಲ, ಅಲ್ಲಕಲ್ಲೊಳ್ಳ ಅಲ್ಲೋಲಕಲ್ಲೋಲ (ನಾ). 
`೧, ದೊಡ್ಡದೊಡ್ಡ ತೆರೆಗಳೇಳುವುದು; ಬಲವಾದ ಕ್ಷೋಭೆ; 
ಮಹತ್ತರವಾದ ಗದ್ದಲ. ೨. ಅಸ್ತ್ರವ್ಯಸ್ತವಾಗಿರುವುದು; 
ಚೆಲ್ಲಾಪಿಲ್ಲಿಯಾಗಿರುವುದು; ತಿರುಗು ಮುರುಗಾಗಿರುವುದು : 
ಪಾಂಡವ ಬಲಮೆಲ್ಲಮನಲ್ಲಕಲ್ಲೋಲಂಮಾಡಿ (ಪಂಪಭಾ. ೧೧-೬೦ ವ). 
ಅಲ್ಲಕೆಲ್ಲೊಳೆ: ೧. ಸಡಗರಡೇಲಕ್ಲಿ ಯುಂ ಕಳಕಳಧ್ವನಿಯುಂ 
ಬೆರಸಾಡುವಂತೆರಟ್ಟ ಡೆಯೊಳಮಾಗಳೊರ್ಮೊದಲೆ ಪಲ್ಲಣಮಿಸ್ಕಿ ಪುದಲ್ಲ 
ಕಲ್ಲೊಳಂ (ಪಂಸಭಾ. ೧೩-೩೩). ಅಲ್ಲೋಲಕಲ್ಲೋಲ : ೧. ರಾಜ್ಯ 
ದಲ್ಲಿ ಆಲ್ಲೋಲಕಲ್ಲೋಲಗಳೇಳಬಹುದು (ಶಾಂತಲಾ. ೧೮); ದೇಶದಲ್ಲೆಲ್ಲ 
ಅಲ್ಲೋಲಕಲ್ಲೋಲವನ್ನುಂಟುಮಾಡಿದರು (ಸೇನಾಹ: ೭೪). 

[ಜೀ. ॥ ತನಿ. ಮಲ. ಅಲಜಕ್ಕ್ಯೋಲಂ; ತೆಲು, ಅಲ್ಲಕಲ್ಲೋಲ. 

1 ಸಂ. ಉಲ್ಲಲಕಲ್ಲೋಲ, ಉಲ್ಲೋಲಶಕಲ್ಲೋಲ] 

ಅಲ್ಲಖಲ್ಲೆ (ನಾ). - ಅಲ್ಲಕಲ್ಲೋಲ (7) : ಪಾಂಡವರ ಪಾಳಯಮಂ 
ನೆಜಕೆ ಸುತ್ತಿಮುತ್ತಿದಂ ನಡುಪಿರುಳಲ್ಲಖಲ್ಲೆಗೊಳಗಪ್ಪಿನೆಗಂ ಕಟಿಕಾಂಗ 
ನಾದಿಗಳ್‌ (ಮಹಾನೇ. ೧೩-೨೯). [?] 

ಅಲ್ಲಗಳೆ (ಕ್ರಿ). ೧. ನಿರಾಕರಿಸು. ೨. ಕಡೆಗಣಿಸು; ಕೀಳಾಗಿ ಎಣಿಸು: 
ಮುಳಿದಲ್ಲಿ ಮುಳಿಡೆಳಸಿದುದನೆಳಸಿಯಲ್ಲಗಳಿದುದೆಲ್ಲವನಲ್ಲಗಳೆದು ಬಳಿ 
ವಿಡಿದಿನಿಯನ ಪಾದಾರವಿಂದದ ನೆಳಲಂತೆ ನೇಮದೊಳಿಹುದು (ಹದಿಬ. 
೩-೪೧) ; ಅನುಭವದ ರುಚಿಯನ್ನು ನಾವು ಅಲ್ಲಗಳೆಯಲಾರೆವಷ್ಟೆ 
(ಗಾಳಿಗು. ೪೦) ; ಸಿದ್ಧಾರ್ಥನು ತನ್ನ ಇಷ್ಟಾರ್ಥವನ್ನು ಸಲ್ಲಿಸದೆ ತನ್ನನ್ನು 
ಅಲ್ಲಗಳೆದುದು ದೇವದತ್ತನಿಗೆ ಸಹಿಸಲಿಲ್ಲ (ಹಿ ೦ಕಿರು. ೩೩);. ನನ್ನ 
ಮಾತನ್ನು ನೀನು ಅಲ್ಲಗಳೆಯಬಾರದು (ಕಾವೇರಿ. ೨೪). [ಅಲ್ಲ * ಕಳ್ಳೆ] 

ಅಲ್ಲಗಳೆಯಿಸು (ಕ್ರಿ). ನಿರಾಕರಿಸುವಂತೆ ಮಾಡು: : ಕಡೆಗಣಿಸು 
ವಂತೆ ಮಾಡು : ನಾನಂದುದನ್ನು ನಾಳೆಯದಿನ ಅಲ್ಲಗಳೆಯಿಸಬಹುದು 
(ಯಕ್ಷಬ. ೬ ಮು.) [ಅಲ್ಲಗಳೆ * -ಇಸ್ಯು] 

ಅಲ್ಲಟಪಲ್ಲಟಿ (ನಾ). ೧. ಅಲ್ಲೋಲಕಲ್ಲೋಲ (ಸ್ಕಾಂಡರ್‌). 
೨. ಅಸ್ತವ್ಯಸ್ತ; ತಲೆಕೆಳಗು ; ತಿರುಗುಮುರುಗು. 

(ಪ್ರಾ. ಅಲ್ಲಟ್ಟಪಲ್ಲಟ್ಟ] 

ಅಲ್ಲಡ (ಗು). ತಿಳಿವಳಿಕೆಯಿಲ್ಲದ : ನಡುವೆ ಇರುವ (ಶಾಮಲಾದೇವಿಯ) 
ಎರಡು ಗಂಡುಮಕ್ಕಳು ಏನೂ ತಿಳಿಯದ ಅಲ್ಲಡ ಹಸುಳೆಗಳು (ಹಕ್ಕಿ ನೋ. 
೬೬). [*- ಮರಾ, ಅಲ್ಲಡ್‌ - ಅನುಭವವಿಲ್ಲದ, ತಿಳಿವಳಿಕೆ ಇಲ್ಲದ] 

ಅಲ್ಲಡಂ, ಅಲ್ಲಡೆ (ಅ). ಹಾಗಿಲ್ಲದಿದ್ದರೆ ; ಇಲ್ಲವಾದರೆ ; ಅಲ್ಲದಿದ್ದರೆ: 
ಮರಮಾಚಿ ನಿನ್ನಣುಗನಂ ಕೊಂದನಲ್ಲಡಂ ತರಳ ಮಡಿವನೆ (ತುರಂಗ. 
೭೦-೩೦) : ಕೊಡಿಸಿದರೆ ಜೀಯ ನಮಗಪ್ಪಣೆಯ ಪಾರ್ಥನಂ ಪಿಡಿತಹೆವು 
ಮವೇಗದೊಳ್‌ ಭೂಪ ನೀನಲ್ಲಡಂ ನಡೆ ಜಗಳಕಮ್ಮೆನಲ್‌ ಬಭ್ರುವಾಹನ 
ಸುಭಟರಂ ನೋಡಿ ಸಂತಸದೊಳು (ತುರಂಗ. ೮೨-೪). ಅಲ್ಲಡೆ: 
ಮಳೆಯ ಕತ್ತಲೆಯೊ? ಅಲ್ಲಡೆ ನಭೋಗ್ನಿಮುಖಿಯಿಂದುಗುವ ಕಬ್ಬೊ 
ಗೆಯೊ? (ಗೊಲ್ಗೊಥಾ. ೧೩-೭). (< ಆಲ್ಲದೊಡೆ, ಅಲ್ಲದಡೆ] 

ಅಲ್ಲಡೆ "ಅಲ್ಲಡಂ' ನೋ. 

ಅಲ್ಲಣಿ "ಅಲ್ಲಳಿ” ನೋ. 

ಅಲ್ಲಣಿಗೆ (ನಾ). ಎ ಅಲ್ಲಳಿ: “ಅಲ್ಲಣಿಗೆ - ಮೇಳಂ? (ಶಮದ. ಪರಿ. ೨); 
“ ಅಲ್ಲಣಿಗೆ ಪ್ರಮೇಳದೊಳ್‌ * : (ಕರ್ಣಾನಿ. ೨೭) ; ಅಲ್ಲವಲ್ಲಣಿಗೆಯ 
ಚಿಕ್ಕಣಂಗಳಂ ಸವಿಸವಿದು (ಪಂಪಭಾ. ೪-೮೭ ವ); ನಿನ್ನ ಮನದನ್ನ 
ತನದ ಮೋಹನ ಮಂತ್ರವು ಬಲ್ಲವಲ್ಲಭ ಕೇಳಿಯ ಅ ಲ್ಪಣಿ ಗೆಯು 


೪೩೨ 


20 


30 


35 


43 


ಅಲ್ಲಾ, 
(ಮಂತ್ರಶ. ೯೩-೭). "ಅಲ್ಲಣಿಗೆಗಾಳೆಗ',"ಅಲ್ಲಣಿಗೆಮುಳಿಸು' ಪರಾ. 
(2. 1 ಪ್ರಾ. ಅಲ್ಲಿಯಾವಣ - ಒಟ್ಟು ಗೂಡಿಸುವಿಕೆ] 
ಅಲ್ಲಣಿಗೆಗಾಳೆಗ (ನಾ). ನಿನೋದಕ್ಕಾಗಿ ಮಾಡುವ ಯುದ್ಧ : ಶರ 
ವರ್ಷಮಯಮಾಗೆ ದೆಸೆಯೆಲ್ಲಮಂ ಪರ್ಬಿರ್ಪ ದಮಿತಾರಿಯೆಟ್ಹಿ ರಮಂ 
ಕಂಡು ಜಿನಚಂದ್ರಂ ತಮ್ಮನಂ ಪೇಟ್ಜಲ್ಲಣಿಗೆ ಗಾಳಿಗಂಗಾದುತಿರ್ಪುದುಂ 
(ಶಾಂತಿಪು. ೪-೪೩ ವ). [ಅಲ್ಲಣಿಗೆ * ಕಾಳೆಗ] 
ಅಲ್ಲಣಿಗೆಗೊಳ್‌ (ಕ್ರಿ). ಜೊತೆಗೂಡು : ಸೊಲ್ಲಿಸುತಿರೆ ಬಂದಲ್ಲಣಿಗೆ 
ಗೊಂಡು ಪೊಣ್ಮುತೆ ಕೊಲ್ಲಣಿಸುವರು ಜುಬಿ ನುಡಿವರೂಲಕಿಗವೆಣ್ಗಳ್‌ 
(ಚಿಕವಿ. ೪-೩೨). [ಅಲ್ಲಣಿಗೆ * ಕೊಳ್‌] 
ಅಲ್ಲಣಿಗೆಮುಳಿಸು (ನಾ). ನಟನೆಯ ರೋಷ ; ಹುಸಿಮುನಿಸು: ಪೆಆ 
ತೊಂದು ತಾಣದೊಳವಚಜಮಾದ ಪಲವೇಟದಿನಿಲ್ಲದ ದೋಷಮನಿ(ಲ್ಲ) 
ಟ್ವಲ್ಲಣಿಗೆಮುಳಿಸಂ ಮುಳಿದೊಲ್ಲದೆ ಪೋಪನನೆರಡಿಲ್ಲದೆ ನಲ್ಲಳ್‌ ಪಿಡಿದು 
(ಶಾಂತಿಪು: ೮-೧೦೪ ವ). ” [ಅಲ್ಲಣಿಗೈ * ಮುಳಿಸು] 
ಅಲ್ಲದು "ಅಲ್‌? ಪರಾ. 
ಅಲ್ಲದೆ "ಅಲ್‌? ಪರಾ. 
ಅಲ್ಲದೇ "ಅಲ್ಮ್‌' ಪರಾ. 
ಅಲ್ಲಪ್ಪ (ನಾ). ೧. ಒಬ್ಬಾತನ ಹೆಸರು: ಸೋಮಂಣನವರ ಭ್ರಾತೃ 
ನಾಗಂಣ ಸಿಂಗಂಣ ಅಲ್ಲಪ್ಪ ಭೊಪ್ಪಿ ಶೆಟ್ಟ ಯಂಬಿನರೆಲ್ಲರಂ (ಎಕ. 211, 
ತಿಸಟೂ, ೧೨-೪೬; 1295). ೨. ಅಲ್ಲವೆಂದು ಹೇಳುವವನು: ಅಲ್ಲಪ್ಪನ 
ಚಾವಡಿಯಲ್ಲಿ ಅಲ್ಲಪ್ಪ, ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ (ಗಾದೆ). 
[ಅಲ್ಲ? * ಅಪ್ಪ) 
ಅಲ್ಲಮ್ಮ (ನಾ). ಒಬ್ಬನ ಹೆಸರು; ಒಂದು ಹೆಸರು: ಅನ್ತಿಯ ಸುಗ್ಗ 
ಯ್ಯನು ಬಿಡಿ ಪೊನ್ನಯ್ಯನುಂ ಅಲ್ಲಮ್ಮನುಂ ಬಯ್ಯರ ಜೋಗನುಂ ಇಂತಿ 
ನಿಬರುಂ ಸಾಕ್ಷಿಯಾಗೆ ಕೊಟ್ಟಿರ (ಎಕ. ೩1, ಹೊಳಲ್ಕೆ. ೩೦-೧೩ ; 964). 
[ಅಲ್ಲ * ಅಮ್ಮ ,] 
ಅಲ್ಲರ (ನಾ). ಪ್ರೀತಿಪಾತ್ರರ ಅಗಲಿಕೆ; ವಿರಹ (ಚತುನಿ. 1-6೫ ಕಿ). [?) 
ಅಲ್ಲವಲ್ಲಣಿಗೆ (ನಾ). ಹಸಿಯ ಶುಂಠಿಯ ಬೆರಕೆ, ಮಿಶ್ರಣ: ಬೆಳ್ಳಿಯ 
ಸಿಪ್ಪಗಳೊಳ್‌' . .. ಕುಡಿಬಿದಿರ ಕುಡಿಯ ಮಾವಿನ ಮಿಡಿಯಮಾರುದಿನ 
ಮೆಣಸುಗಡಲೆಯ ಪುಡಿಯೊಳಡಸಿದಲ್ಲವಲ್ಲಣಿಗೆಯ ಚಿಕ್ಕಣಂಗಳಂ ಸವಿ 
ಸವಿದು (ಪಂಪಭಾ. ೪-೮೭ ವ). 0) ಈ ಶಬ್ದ "ಅಲ್ಲದಲ್ಲಣಿಗೆ' ಎಂದಿರ 
ಬಹುದು. [ಅಲ್ಲ ಅಲ್ಲಣಿಗೆ] 
ಅಲ್ಲಳಿ, ಅಲ್ಲಣಿ (ನಾ). ಮೇಳೆ; ವಿನೋದ. "ಅಲ್ಲಳಿಗಾಳೆಗ' ಷರಾ. 
ಅಲ್ಲಣಿ: “ಅಲ್ಲಣಿಯೆನಲ್ಲಬ್ಬನಮುನೆಂದು ಮೇಳಮುಂ? (ಕಬ್ಬಿಳ್ಳಿ. 
೭೬); ಪಲ್ಲಟದ ಘಲ್ಲಣೆಯಲ್ಲಣಿಯ ಗಂಡುಗೋಗಿಲೆಯಿಂಡರಕ್ಕೆ 
(ರಾಮಾಶ್ವ. ೭೩-೪). [1) 
ಅಲ್ಲಳಿಗಾಳೆಗ (ನಾ). ವಿನೋದಕ್ಕಾಗಿ ಮಾಡುವ ಯುದ್ಧ ; ಹುಸಿ 
ಯುದ್ಧ : ಅಂತಮೋಘಾಸ್ಟ್ರ ಧನಂಜಯಂ ತನ್ನಮೋಘಾಸ್ರ್ರಂಗಳಂ ಕಡಿ 
ದೊಡೆ ಸಾಮಾನ್ಯಾಸ್ತ್ರಂಗಳೊಳ್‌ ಧರ್ಮಪುತ್ರಂಗೆ ತನ್ನ ನುಡಿದ ನುಡಿ 
ವಳಿಯಂ ನೆನೆದು ಅಲ್ಲಳಿಗಾಳೆಗಂಗಾದೆ (ಪಂಸಭಾ. ೧೧-೪೩ ವ). "ಮೇಳ 
ಗಾಳೆಗ' ಪರಾ. [ಅಲ್ಲಳಿ * ಕಾಳೆಗ] 
ಅಲ್ಲಾ, "ಅಲ್‌? ಪರಾ. 
ಅಲ್ಲ್ವಾ (ನಾ). ದೇವರು : ಅಲ್ಲಾ ಹಜರತ್‌ ಕದರೆ ಕುದರತ್ತು ಕುರಶೆ 
ದರಾಯತ್‌ ದಾರಾದಿರಾಯತ್‌ ಸುಲ್ತಾನೆ ರೂಂಕಲದಲ್ಲಾ ಹೂಮುಲ್‌ 
ಕುಹೂ ಇವರು (ರಾಜೇಂದ್ರ. ೧೧೯) ; “ಇಂದೂ ಅಲ್ಲಾನ ಸಂಕೇತವಿಡೆ 
- ಅದರ ವಿರುದ್ಧ ನಾನು ಬಾಳಬೇಕೆ?” (ದಕ್ಷಿನ. ೫೩). 
[+ ಅರ. ಹಿಂ. ಅಲ್ಲಾಹ್‌] 


ಆಲ್ಲಾ ಬ್ರ ೪೩೩ 


ಆಲ್ಲಾಟ, ಅಳ್ಳಾಟ (ನಾ). ೧. ಆಲುಗಾಡುವುದು ; ಕಂಪನೆ; ನಡುಕ; | 
ಮಿಡಿತ: ಬಗೆಯಂ ತೆಗೆಯನಲ್ಲಾಟಮಂ ಕಾಟಿಮಂ ನೋವುದಂ ಸಾವುದ | 

ನೆಲ್ಲಂದೆದಿಂ(ಪಂಪಭಾ. ೫-೪); ಉಗುರೊಳು ರಜವನೆದೆಯೊಳಲ್ಲಾಟಮಂ 

ಕೈಯ ಮೊದನೊಳು ಮಿಡುಕಂ ... ಆರೆಯ್ದ್ದು ಕಾಣದೆ ನೊಂದಳು 


(ಹಚಳಾ. ೧೨-೨೬); ನೀಳ ಕಣ್ಣಳುಂ ಸೆಳೆನಡುವಿನಲ್ಲಾಟಿಷುಂ Wye 5 


ಪೊಜವಾಜಸಿಂದೇಜಲಾರ್ತುಪಿಲ್ಲ (ಕಬ್ಬಿತಾ. ೭೮). 2. ಚಂಚಲತೆ; 
ಆಕರ್ಷಣೆ: ನೋಟಿದಮರರ ನಯನಗಳಿಗಲ್ಲಾಟವೆನೆ ಪಯಚಕ್ರ ಗತಿಗಳ 
ತೋಟಿಕಾಟರು. ಹೊಕ್ಕು ತಾಗಿದರುಭಯಸೇನೆಯಲಿ (ಕುವ್ಯಾಭೀ. ೪-೨೫); 
ಒಂದಿನಿಸಲ್ಲಾಟಿವುಂಟೋಜೆನಿಡಿದ ಬಾಯ್ದೆಜಕಿಯುಂಟು (ಭರಚ. ೧-೬೦). 


ಅಳ್ಳಾಟ- ೧. ಕುವಲಯದಳನಯನೆಯ ನೋಟಂ ತನ್ನ ಮನಡೊಳ [16 


ಳ್ಳಾಟಿಮಂ ಪಡೆಯೆ ( ಪಂಪಭಾ. ೪-೪೧ ವ) ; ಮನದೊಳಳ್ಳಾಟಿಮಿಲ್ಲದರಿ 
ನೃಪಕೋಟಯನಾಟರಲೆಂದಾಸ್ಫೋಟಸಿ (ಪಂಪಭಾ. ೧೨-೧೮ ಷ).- 

[ಆ ಅಲ್ಲಾಡು] 
ಅಲ್ಲಾಡಿಸು, ಅಳ್ಳಾಡಿಸು (ಕ್ರಿ). ೧. ಅಲುಗುವಂತೆ ಮಾಡು; | 


ಅಲ್ಲಿ 


ಪೊಯ್ದೆಬ್ಬಿಸಿ ನಗಕುಲಗಳನಲ್ಲಾಡಿ ಖುಗೆ" ಕತ್ತಲಿಗೆ ಕೈ ಯಿಟ್ಟಿ ರ ಕಾನನ 
ಜಗೆಳೆದಾಳುಗಳು (ಕಂನವಿ. ೬-೧೮೯). ಅಳ್ಳಾಡು : ೧. ದಳ್ಳಿಸಿ ಕುಕಿಲು 
ತ್ತೆಂಬುಧಿಯುಳ್ಳಾಳಂ ನೆಗೆ ಕವಿದು ನೋಸಿ ನಡೆಡತ್ತಳ್ಳಾಡೆ ನೆ೪ಂಬಲ 
ಹುದು ಕೊಳ್ಳಿ ಲದು ಮಹಾರವಂ ಪೊದಲಕ್ಷೆ ಸೆವಿನೆಗಂ (ಆದಿವು. ೧೩-೫೩) ; 
ಮನದೊಳಳ್ಳಾಡದೆ ಯೋಗಿ ಬೆಳ್ಳ ವಾಸದೊಳಿರ್ದಂ (ಪಾರ್ಶ್ರಪು. ೧೩-೫೦). 
೨. ಓಡೆ ತಮೋಬಳಮಗಿದಳ್ಳಾಡೆ ನಿಶಾಡರಬಲಂ . . .`ನೇಸೇರ್‌ ಮೂಡಿ 
ದುದು (ಪಂಪಭಾ. ೩-೨೭); ಟೋಳಂ ಮದಮನುಡುಗಿದಂ ಗೌಳನಳ್ಳಾ 
ಡಿದಂ ಬರ್ಬರರಾಜಂ ಗರ್ಬ್ಬಮಂ ತಾನುಸಿದಂ (ಸೌಇಇು. 2-1, 
೧೧೮-೧೯ ; 1057); ಈ ಸ್ಥಳಂ ಕಾಸ್ಮ ಪಾಷಾಣ ವರ್ಜಿತಂ ಅಲ್ಲಾಡಿ 
ತೆಡಪುವೆನೆಂದುಜದೆಗೊಂಡಳ್ಳಾಡಲಾ ಕಳಕಳಮಂ ಕೇಳ್ದು (ಜಗವ. 
೪-೪೦ ವ). 

[ದೇ. ॥ ತೆಲು. ಆಲ್ಲಲಾಡು, ಅಲ್ಲಲ್ಲಾಡು, ಅಲ್ಲಾಡು. ೧ ಅಲ್ಲಾಡು, 
ಅಳ್ಳಾಡು ಇವು ಅಲ್ಫ್‌ ಮತ್ತು ಅಳ್ಕ್‌ ಎಂಬ ಬೇರೆ ಜೇರೆ: ಧಾತುಮೂಲ 
ಗಳಿಂದ ಬಂದಿರಬಹುದೆ ?] 


ಚಲಿಸು : ಆಕೆಯ ಸೆಳೆನಡು ನೋಡಿದರ ಮನಮನಲ್ಲಾಡಿಸುಗುಂ 15 ಅಲ್ಲಾಬಿಉತ್ಸವ (ನಾ). ಮೊಹರಂ ಹಬ್ಬ: ಅನನು ಊರಿನಅಲ್ಲಾಬಿ 


(ಮಲ್ಲಿಪು. ೩-೬೫) ; ತರುಣಹರಿಣಾಕ್ಷಿ. .. ಬಂದಳ್‌ ನೆರವಿಯ ನೋಟಕರ 
ಮನಮನಲ್ಲಾಡಿಸುತುಂ (ಧರ್ಮಾಮೃ. ೭-೧೮೮) ; ಪಾಡಜಸಿದೋಲಗೆ 
ಗೊಟ್ಟಾಚೆ ಶಿರವನಲ್ಲಾಡಿಸುತಿಹನು ನೋಳ್ಪವರಾ.(ಭರ ಚ. ೧-೩೭); 
“ಇದಕಿಂತ ಅಚ್ಚರಿಯು ಏನಿಹುದು ಲೋಕದಲಿ! ೫ ಎಂದು ನಿಲ್ಲಿಸಿ, ತಶೆ 


ಅಲ್ಲಾಡಿಸಿ (ವೀರಯೋ, ೧೧೦). ೨. 'ನಡುಗಿಸು; ಹೆದರಿಸು : ದೆಸೆಗಳಂ | 20 


ದಹಿಸುತ್ತ ರಸೆಂಯನಲ್ಲಾಡಿಸುತೆ, .. ಒಗೆದುದು ಮಹಾವಿಷಂ. (ನಂಬಿರ. 
೧-೧೨) ; ಹಾಹಾಧ್ಮನಿಯ ರವವಲ್ಲಾಡಿಸಿತು ಪರೆಬಲವನು (ಕುವ್ಕಾ ಕ- 
೨೦-೧೧). ಅಳ್ಳಾಡಿಸು : ೧. ಫುಷ್ಪಕದಿಂ ನೆಲಕ್ಕಿಳಿದು ತನ್ನಿಪ್ಪತ್ತು 
ತೋಳ್ಗಳಿಂದಾ ಗಿರಿಯಂ ತಳ್ಳ್ಳಿಸಿ ಅಳ್ಳಾಡಿಸೆ -ಗಿರಿಜಿ ನಡುಗಿ ಭಯಂ 


ಗೊಂಡು (ಧರ್ಮ ಸ. ೯-೩೮ ವ). ೨. ಈ ಜಗಂಗಳನಳ್ಳಾಡಿಸುವ 25 


ಮದೀಯೋಗ್ರಾಸ್ತ್ರಂ ಪೆಸರ್ಗೊಳಲೇಂ ತನಗೆ. ಡೊರೆ ಯೆ (ಪಂಪಭಾ. 
೮-೧೯). [ಆಲ್ಲಾಡು + -ಇಸ್ಕು] 

ಅಲ್ಲಾಡು, ಅಳ್ಳಾಡು (ಕ್ರಿ). ೧. ಚಲಿಸು; ಅಲುಗಾಡು; ಶೂಗಾಡು: 
*ಆಲ್ಲಾಡು - ಸಂಚಲನೇ ” (ಶಮಧಾ) ; ಶ್ರಿದಶಾಸನಂಗಳಲ್ಲಾಡಿಹುವು 
ಜಗದ್ಗುರುಗೆ ಬೇಗಮುಚ್ಚಸೆನದಿಂಡಿದಿರೇಅರಿಮೆಂದು : ಪೇಟ್ವಫೋಲ್‌ 


ಉತ್ಸವದಲ್ಲಿ ಅಂದರೆ ಮೊಹರಂ ಹಬ್ಬದಲ್ಲಿ ಪ್ರಮಂಖಪಾತ್ರ ವಹಿಸುತ್ತಿದ್ದ 
(ಊರುಕ. ೩೧). [ಅಲ್ಲಾಜ್ಯಿ * ಉತ್ಸವ. P -- ಅರೆ. ಹಿಂ. ಆಭಾನಿ] 


ಅಲ್ಲಾಳನಾಥ, ಅಲಾಳನಾಥ, ಅಳ್ಳಾಳನಾಥ (ನಾ).೧. ಕರುಣಾಳು 


ವಾದ ಪ್ರಭು. ೨. ಕಂಚಿಯ ವರದರಾಜಸ್ವಾಮಿಯ ಹೆಸರು : 
ಡುಸ್ವಜನ ದುರ್ಲಭ ಅಲ್ಲಾಳನಾಥ ಡೇವರ ದಿವೃಶ್ರೀಪಾದಪದ್ಮಾರಾಧಕೆ 
(ಎಕ. ೫1೪, ಗುಂಡ್ಲು ಪೇ. ೧೩೧-೬; 1810) ; ಅಲ್ಲಾಳನಾಥದೇವಗಳ 
(ಎಕ. ೪1, ಕಡೂರು. ೧೮-೧೧ ; 1491) ; ಅಲ್ಲಾಳೆನಾಥದೇನರಿಗೆ ಯೆಜದು 
ಕೊಟ್ಟಿರಿ (ಮೈ ಆರಿ. ೧೯೩೪, ೪೩-೧೦; 1561). ಆಲಾಳನಾಥ : 
೨. ಮಹಾದೇವ ದೇವೋತ್ತಮ ಶ್ರೀ ಆ£ಅ]ಲಾಳನಾಥ ಸ್ವಾಮಿಯವರ 
ಪದಕೆ (ಮೈಆರಿ. ೧೯೨೯, ೪೮-೪ ; 1634). ಅಳ್ಳಾಳನಾಥ : ೨. ಪೃಥ್ವೀ 
ನಾಜ್ಕಂಗೆಯುತ್ತಂ ಇರಲು ಪಾಸಿತ್ತಿ ಅಳ್ಳಾಳನಾಥಡೇವನಿಗೆ ಎಳ, x, 
ಮಾಲೂರು. ೬೨-೫ 1542). [ಅಲ್ಲಾಳ್ಯ ( ತಮಿ. ಅರುಳಾಳೆ) + ನಾಥ] 


ಅಲ್ಲಿ,- ಅಲಿ; (ನಾ). ಆ ಸ್ಥಳ; ಆ ಪ್ರದೇಶ; ಆ ಎಡೆ: ಇದಾನ್‌.ಕೊಳೆ 


೬ ಒಕ್ಕಲ್ಪನಂ ಕೆಯ್ವೊನಾ ವಿತ್ತಿದಲ್ಲಿ. ವೆಳೆಯಾದೆ ಕೆಡುಗೆ (ಎಕ. ೪11, 
ಶಿಕಾರಿ. ೧೫೪-೧೬; ಇಟ); ಜಿಳೆಗುಣಿನಲ್ಲಿ ಲೌಕಿಕಮನಲ್ಲಿ ಸಿಜೆ ಅಮಮಂ 


(ಆಪು. ೭ ೪೦) ಸೆಳೆಗೊಂಬಲ್ಲಾಡುವವೊಲ್‌ ಫಳಭರದಿಂ (ಮಳ್ಲಿಪು | | (ಪಂಪಭಾ. ೧೪-೬೦) ; ಎಲ್ಲಿ ಜಿನಭವನಮೊಳವಂತಲ್ಲಿಯೇ-ಮನದೆಜಕೆ 


೩-೬೫), ಕಡುವೆಗೆದ ಮರದಂತೆ ಮನಡೊಳಲ್ಲಾಡೆದೆ (ಭಧಮಾಸಮೃ. 
೧೧-೩೬) ; ಜಲಜನುಖಿ ಬೆಮರಿಡಲು ಕೊರಳಿನ ಲಲಿತೆ ಮುಕ್ತಾಹಾರ 
ನಲ್ಲಾಡಲು ಸೆಆಗನಳವಡಿಸಿ ನಿಂದಳು (ನಳಚ. ೨-೩೪); ತಾನು ಸ್ವಲ್ಪ 


ಅಲ್ಲಾಡಿದರೆ ರಾಮನಿಗೆ ಎಚ್ಚರವಾಗುವುದಲ್ಲಾ ಎಂದು ಸೀತೆಯು |$5 


« ೬ « ಸಹಿಸಿಕೊಂಡಿದ್ದಳು (ನೀತಿಟಿಂ. ೭-೧೧); ಅಳಿಲು ಏರಿದರೆ ಅರಳೀ 
ಮರ ಅಲ್ಲಾಡೀತೋ (ಗಾದೆ. ೧೮೭). ೨. ಜಿದರು; ನಡುಗು : ದಂಡಿನ 
ಸಾಮಗ್ರಿಗೆ ಪರಮಂಡಲಮುಲ್ಲಾಡೆ (ಎಇ.' 2೭. ೧೫೨-೪೮; 913); ಬಲ 
ವಲ್ಲಾಹಿತೊಬ್ಬನೆ ಹಸುಳೆ ಹೊಳ್ಳನು ವೈರಿಮೋಹರವ (ಕುವ್ಯಾದ್ರ್ರೋ. 
೫-೫). ೩. ಅಲ್ಲಾಡಿಸು; ತೂಗಾಡಿಸು; ಅಲುಗಾಡಿಸು: ಒಂದು 
ಗೋಲಾಂಗೂಲಂ . . . ಬೆಟ್ಟರ್ದ ತಜಕಿಯದ ಕೀಲನಿರ್ಕೈೆಗಳಿಂ ಪಿಡಿದು 
ಅರ್ಪ ಭರದಿಂದಲ್ಲಾಡಿ ಕೀಟ್ಟುದುಂ (ಪಂಚತಂ, ೩೦-೭) ; ತಳಿರ ತೆಸಿಂಬೆ 
ಯೆನೆಲ್ಲಾಡಿ ಹೂಗೊಂಚಲೊಳ್‌ ಸುಳಿದು (ಅಂಜಚ. ೨-೫೧) ;. ನೀವು 
ಕರುಣಿಸಿದಿರಿ ಕೃಖಾರಸಭಾವ ಹಿರಿಯರಲುಂಟಲೇ ತಪ್ಪಾವುದೆನುತಲ್ಲಾ 


ಡಿದನು ಶಿರವ (ಕುವ್ಯಾಸ. ೧೭-೧೦) ; ನೋಡಿದನು ಮುರಿದವನಿಪನನಲ್ಲಾ | 45 


ಢಿವನು ತುದಿವೆರಳನು (ತೊರಥಾ. ೪-೪-೩೩); ಗಗನವ ತಬ್ಬಿ ತಾರೆಗಳ 


ದೋಲಗಂ (ಧರ್ಮಾಮೃ. ೧-೨೧೬) $ ಅಲ್ಲಿಗಿರ್ವರುಂ. ವಿಳಾಸಿಸಿಯರೆಂದೆ 
ಯ್ತ್ಮಂದು (ನಂಬಿರ. ೧-೩೯); ಅಲ್ಲಿ ದೈವದ ನೆನಹು (ಹುವ್ಯಾಪ್ರೋ. 
೩-೨೩) ; ಅಲ್ಲಿ ಇಲ್ಲಿ ತಿರುಗುವುದಕ್ಕಿಕಿತ ಗಿಲ್ಲ ತಿಂದು ಸೌಂಯಾವ ಅಂದ 
(ಗಾದೆ). ಅಲ್ಲಿ : ಮಲಗುವಲಿ ತಿರುಗುವಲಿ ಡೇಶದಬಲನಿ ಕುಶೈದಕಿಕ್ಞ 
ನಿಂದಿಹ ಸ್ಥಳದಲಿ (ನಿಭಾಗ. ೧೧-೧೧-೫೮): 

ಅಲ್ಲಿಂಪೆಅಗೆ- ಅದಕ್ಕಿಂತ ಹಂಜಿ; ಅಜರ ಹಿಂಭಾಗದಲ್ಲಿ: ಆಶ್ಲಿತಿ 
ಫೆಆಗೆ. .. ಏಟ್ಲಿಂಹಂ ಚೆಂಡಿಕೆವೆರಸಿದ ಚಂಡಾಲದಾಲೆಕಂ ಮತ್ತೋರ್ವಂ 
(ಕಾದಂಪೂ. ೩೬, ೩೬). ಅಲ್ಲಿಂಬಳಿಕ್ಕೆ ಎ ಅಲ್ಲಿಂಥ 'ಮುಂಜೆ$ 
ಆ ತರುವಾಯ :. ಕುಸುಬಿತ್ತು ಕೆಡಹಿತ್ತು ... ಬಸವನಲ್ಲಿಂಬಳಿಕ್ಕೇ 
ಪೊಗಳ್ವೆನು (ಸೋಮಚ. ೫-೩೬). ಅಲ್ಲಿಂಮುನ್ನಂ = ಆದಕ್ಳಿಂತ ಹಿಂದೆ; 
ಅದಕ್ಕಿಂತ ಮೊದಲು: ನೆನೆವಲ್ಲಿಂ ಮುನ್ನಂ ಮದನನ ಸಂಚಬಾಣಂ 
ಪರಿತಂದು (ಗಿರಿಕ. ೮-೪೫ ವ). ಅಲ್ಲಲ್ಲಿ - ಆಯಾ ಸ್ಥಳದಲ್ಲಿ; ಆಯಾ 
ಎಡೆಯಲ್ಲಿ: ಸಹಕಾರದ ಸಾರಣೆಯೊಳಂ ಅಲ್ಲಲ್ಲಿ ಗಲರ್ದೆ ಪೂಪೆಲಿಗೆಳಿಸಳಂ 
(ಕಾದಂಉ. ೭೮೩) ; ಎಲ್ಲಿ ಸುಳಿದಡೆ ಅಲ್ಲಲ್ಲಿ ಉಪಾಧಿ ಬಿಡೆದಯ್ಯ (ಅದವ. 
೨೭); ಮೊಳೆಗಿದುವಲ್ಲಲ್ಲಿ ಡೇಗುಲವಳಸಿಗಳು ' (ಕಂನವಿ. ೯-೬೭). 

ಚಿ 


ಅಲ್ಲಿಗೆ ೪೩೪ 
ಅಲ್ಲಿಗಲ್ಲಿ- ಅಲ್ಲಲ್ಲಿ: ದೇವರಿಗರ್ಶ್ಶಿಯಿಂದವ ಮ್ಮೂಂಡಿದ[ನ]ಲ್ಲಿಗಲ್ಲಿ 
ಸೊಡರಲ್ಲಿ ನಿವೇದ್ಯಮನೊಪ್ಪೆ ಕೇಶವ (ಸೌಇಇ. XX, ೭೦-೨೮; 1108). 
ಅಲ್ಲಿನರಂ-ಆ ಸ್ಥಳದ ವರೆಗೆ: ಭೀಷ್ಮಂ ಶರಶಯನತಳವಿಗತನಾಗಿರ್ದಲ್ಲಿ 
ವರಂ... ಬಂದಾಗಳ್‌ (ಪಂಪಭಾ. ೧೩-೬೧ ವ). ಅಲ್ಲುಗು ಇ ಷ್ಟ 1 
ಕೆಳಗೆ ಚೆಲ್ಲು; ಹೊರಸೂಸು : ಸುರಿವರಲೊಂದು ಬೆಳ್ಳರಿಯದಾತ್ಮ | 5 
ತನೂಭವನುತ್ತಮಾಂಗದೊಳ್ಹೊರೆಕೊಳೆ ನಿಲ್ಲದಲ್ಲಿ ಕುಸುಮಂ ಕೆಲವಲ್ಲುಗೆ 

, ಸಾಹಸಮಂ ಪೊಗಲ್ಲಂ ಸುರಾಧಿಪಂ (ಪಂಪಭಾ. ೫-೧೦೩) ; ಶತ 
ಖಂಢಮವ್ಪಿನಂ ಖಂಡಿಸುವೆಂ ವಿಯಚ್ಚರನ ನಚ್ಚಿನ ಚಕ್ರಮನೆಂದು 
ಘರ್ಮವಾರ್ಮಂಡಲಿ ಗಂಡಮಂಡಲದಿನಲ್ಲುಗೆ . . . ಮಂಡಲಾಗ್ರಮನಿಡೆ 
(ಪಂರಾಮಾ. ೧೪-೧೭೭); ಅಲ್ಲುಗುವಧರಾಮೃತಮೆನೆ ಫುಲ್ಲಾಸ್ಕೆಯ |10 
ನಗೆಯ ತಂದಲೆನೆ ಸುಲಿವಲ್ಲಳ. , . ಕರಂ ಸೊಗಯಿಸಿದಳ್‌ (ಲೀಲಾವ. 
೧೨-೭೯) ; ಹಾರಂ ತೂಗೆ ಕಣ್ಣೆಲ್ಲಮಲ್ಲುಗೆ ಪೊನ್ನೋಲೆ ಕದಂಪನಪ್ಪಳಿಸೆ 
(ಜಗವಿ. ೧೦-೧೦೦). [2] 

ಅಲ್ಲಿಗೆ (ನಾ). ಒಬ್ಬಾತನ ಹೆಸರು : ಗಂಗವಂಶೋದ್ಭವಂ ಚನ್ನಿ x x x 
ಆಳಾಳೆ ಆತನ ಬೆಳವಡಿಚ ಅಲ್ಲಿಗಂ ಕಿಲ್ಲುಣಿಯಾಗಿ AXXX ಪ್ರನಾದ 15 

930). [2] 


ಅಲ್ಲಿಗಾರಿಗ [ಪಾಠಾಂ. 


ಆತೆಂಗಂ (ಎಕ. ೫1, ದಾವಣ. ೧೧೯-೬; 
ಅಲ್ಲಿಗಾರಿಗೆ (ನಾ). ಅಗಸ: 
(ಚತುನಿ. ಕಿ. 1, ೬೧). [?] 

ಅಲ್ಲಿದ (ನಾ). ಆ ಸ್ಥಳದವನು; ಅಲ್ಲಿ ಹುಟ್ಟಿದವನು; ಅಲ್ಲಿಯವನು: 
ಕೆಲದನಲ್ಲಿ ದನಿಲ್ಲಿ ಜಕರ ಮುತ್ತಿ a ತೇರೊಳಮರೇಂದ್ರ 120 
ಸುತಂ ಕುರುವೃಂದಮೆಲ್ಲಮಂ (ಶಮದ. ೧೧೧ ಪ್ರಯೋ) ; ಅಲ್ಲಿ ಟರ! 
ಪುಟ್ಟಿದಂ ಮೇಣ್‌ ಅಲ್ಲಿಯಣಂ, ಅಲ್ಲಿದಂ (ಶಬ್ದಾನು. ೪೨೨ ಪ್ರಯೋ). 
ಅಲ್ಲಿದಳ್‌ - ಆ ಸ್ಥಳದವಳು : ಅಲ್ಲಿದಳ್‌, ಇಲ್ಲಿದಳ್‌, ಎಲ್ಲಿದಳ್‌ 
(ಶಬ್ದಾನು. ೧೮೨ ಪ್ರಯೋ). "ಇಲ್ಲಿದ, "ಎಲ್ಲಿದ? ಪರಾ. 
[ಅಲ್ಲಿ * -ದ್ಯ] 25 
ಅಲ್ಲಿಬಿಲ್ಲಿ (ನಾ). ಮುಖಸ್ತುತಿ; ಆಕರ್ಷಣೆ; ಪರಸ್ಪರ ಪ್ರೀತಿ 
ಪೂರ್ವಕ ಪರಿಚಯ, ಆಸಕ್ತಿ (ಸ್ಕಾಂಡರ್‌) : “ಅಲ್ಲಿಬಿಲ್ಲಿ-ಕಲಿಬಿಲಿ 
(ಅಲಿಬಿಲಿ) ೫ (ಜಾನಕೋ. ೧೪) ; ಇಲ್ಲಾಮಲ್ಲಿಯಾದವಳು ಅಲ್ಲಿಬಿಲ್ಲಿ 
ಮಾತಾಡುವಳು (ಸ್ಕಾಂಡರ್‌). 
ಅಲ್ಲಿಬಿಲ್ಲಿಮಾಡು - ಪರಿಹಾಸಮಾಡು; ವಿನೋದದಿಂದ ಕೆಣಕು; 15 
ಮುದ್ದಾಡು (ಸ್ಕಾಂಡರ್‌). ಅಲ್ಲಿಬಿಲ್ಲಿಯಾಗಿರುಎ ತಮಾಷೆಯಾಗಿರು; 
ವಿನೋದದಿಂದಿರು: ಅವರು ಎಷ್ಟು ಅಲ್ಲಿಬಿಲ್ಲಿಯಾಗಿದ್ದಾರೆ 
(ಸ್ಯಾಂಡರ್‌). 
[+ ತೆಲು. ಅಲ್ಲಿಬಿಲ್ಲಿ-ಬೆರೆತಿರುವುದು, ಸಾಂದ್ರತೆ, ಪ್ರಿಯವಾದುದು] 
ಅಲ್ಲಿಯೆಣ (ನಾ). ಇ ಅಲ್ಲಿದ: ಅಲ್ಲಿಯಾದಂ ಪು ಟ್ವದಂ ಮೇಣ 35 
ಅಲ್ಲಿಯಣಂ (ಶಬ್ದಾನು. ೪೨೨ ಪ್ರಯೋ). [ಅಲ್ಲಿ + -ಆಣ] 
ಅಲ್ಲಿಸು (ಕ್ರಿ). ಅಲ್ಲವಾಗಿ ಮಾಡು; ಹೀಯಾಳಿಸು : “ಅಲ್ಲಿಸು - 
ಹೀಯಾಳಿಸು ? (ಜಾನಕೋ. ೧೪). [ಅಲ್ಲ (- ಆಲ್‌) * -ಇಸ್ಕು] 
ಅಲ್ಲೀಕೇರಿ (ನಾ). ಹಳ್ಳಿಯಲ್ಲಿ ಹೆಣ್ಣುಮಕ್ಕಳು ನದಿಯ ಅಥವಾ | 
ಕೆರೆಯ ದಂಡೆಗೆ ಹೋಗಿ ಸಾಲಾಗಿ ಕುಳಿತುಕೊಂಡು ಊಟ 4 
ಮಾಡುವ ಒಂದು ಸಮಾರಂಭ: ಅಲ್ಲೀಕೇರಿಯ ಸಡಗರವನ್ನು | 
ನೋಡಬೇಕು, ನವಿಲುಗುಂದದ ನೀಲವ್ವನಕೆರೆಯ ದಂಡೆಯ ಮೇಕೆ | 
(ಆಲ್ಬವಿ. ೧೦೨). [2] | 
ಅಲ್ಲೀಪಾಕೆ (ನಾ). ಹಸಿಶುಂಠಿ ಸಕ್ಕರೆಗಳಿಂದ ಮಾಡಿದ ಪಾಕ: | 
'ನೀಣು ಅಲ್ಲಿ ಹೊತ್ತುಮಾರುತ್ತಿದ್ದವನಿಂದ "ಅಲ್ಲೀಪಾಕ- ಚುರುಮುರಿ] 45 
ಕೊಂಡು - ಕೊಂಡಿದ್ದಳು (ನಿರೀಕ್ಷೆ ೯೬). [ಅಲ್ಲ (ಆ ಅಲ್ಲ) * ಪಾಕ] | | 


ಅಟ್ಟಿಗಾಲಿಗ] 


ಅವಕೆಲನ 


ಅಲ್ಲು (ಕ್ರಿ). ಸೇರಿಸು; ಜೋಡಿಸು; ಹೆಣೆ; ನೇಯು; ಕಸೂತಿ 
ಹಾಕು; ಹೊಲಿ (8). 

[ದೇ ॥ ತಮಿ. ತೆಲು. ಅಲ್ಲು; ಕೊಲಾ. ಆಲ್‌; ಪರ್ಜಿ. ಅಲ್‌ 
ಸುತ್ತುಹಾಕು, ಸುತ್ತಿ ಕೊಳ್ಳು ; ಷ್ಟು ಅಲ್ಲ್‌ ; ಕುಣ. ಅಲ್ಪ 
ತಡಿಕೆಗಳನ್ನು ಹೆಣೆ, ಬೇಲಿಯನ್ನು ಕಟ್ಟು ; ಕುವಿ, ಅಲ್ಲಿನಯತ್‌) 

ಅಲ್ಲು, ಅಳ್ಳು, (ಕ್ರಿ). ಚಲಿಸು; ಅಲುಗು: ಹಂದನ ತ್ತ ವು 
ಡಿಗೆ ಭಗ ಕಾಯಲೆಂದಿರುಹಂ (ಮದೇಪು. ೨೫-೨೮). ಅಳ್ಳು ಕ 
ಹಂಸನಾಥನ ನೋಡುವಾಗ ಕರ್ಮಾಳಿ ವಿಧ್ವಂಸನವಹುದೆನಲಿವನು ತಾಂ 
ಸಿಡಿದಳ್ಳ ನೆ ನೋಡಿರೈ ನಾಳೆ ತಂದಾಂ ಸೇವೆಗಿಕ್ಕಿ ಶೋಟುವೆನು (ಭರ ಚ. 
೨೪-೧೬)" [2] 

ಅಲ್ಲೇಶ್ವರ (ನಾ). ಒಂದು ದೇವರ ಹೆಸರು. "ಅಲ್ಲೇಶ್ವರಗೆಯ್‌? 
ಪರಾ. (2) 

ಅಲ್ಲೇಶ್ಚರಗೆಯ್‌ (ನಾ). ಅಲ್ಲೇಶ್ವರ ದೇವರಿಗೆ ಬಿಟ್ಟ ಗದ್ದೆ : ಅಲ್ಲೇ 
ಶ್ವರ ಗೆಯ್ಯ ದ ಅ ಮೂಡಣ ಕಂಬಿವಡ್ಡದೊಳ್‌ ನೂಲು ೫ ೫ ಮತ್ತರ್‌ 
ಕೆಯ್ಯಂ ಸರ್ವಬಾಧಾಪರಿಹಾರಂ ನಮಸ್ಕವಾಗೆ RS ವಿಟ್ಟಿನ್‌ (ಎಇ. 
XVI, ೨೯-೨೮; 1010), . [ಅಲ್ಲೇಶ್ವರ + ಕೆಯಾ] 

ಅಲ್ಲೋಲಕಲ್ಲೋಲ “ಅಲ್ಲಕಲ್ಲೋಲ' ನೋ. 

ಅನ "ಅದ್ದು ಪರಾ. 

ಅವಂ "ಅದ್ದು? ಪರಾ. 

ಅವಂಗೆ (ನಾ). ನಾರಂಬೇಳೆ ಗಿಡ: “ಅಜಗಂಧಾ-ಅವಂಗ?(ಓಷಧಿ. ೬). 

[?) 

ಅವಂತಿಸೋಮ (ನಾ). ಅಕ್ಕಿ ತೊಳೆದ ನೀರು; ಅಕ್ಕಿಗಚ್ಚು : 
“ ಅಭಿಸವಂ, ಅವಂತಿಸೋಮಂ, ತು[ಪಾಠಾಂ. ಶು]ಸೋದಕಂ, ಶುಕ್ಲಂ 
-ಈ ೪ ಅಕ್ಲಿಗರ್ಚು ? (ಹಲಾಯು. ೫೩-೧೬೩). [ಸಂ.] 

ಅನಂದಿರ್‌ "ಅದ್ದು? ನ 

ಅವಂದಿರು "ಅದ್ದು? 

ಅವಕೆರ (ನಾ). ಕಸ ಸ “ಅವಕರ ಸಂಕರಾಖ್ಯಮದು- ಮನೆಯ 
ಕಸಂ” (ವಸ್ತುಕೋ. RS ಅಪಾಸ್ತ ಖಳವ್ರ ಜಾನಕರಮುಜ್ಞ ಳಕೀರ್ತಿ 
ಸುಧಾಂಶು (ಎಕ. ೪1, ಕಡೂರು. ೫೩-೩; 1175). 

ಅವಕರುಣೆ (ನಾ). ಅಸಮಾಧಾನ; ದಯಾಹೀನತೆ : ನ ಥಾ ರಾಜರವ 
ಕರುಣೆ ಸಂಪಾದಿಸಲೆ ? (ಹೆಬ್ಬೆರ. ೧೧-೧೬). [No. ಅವಕರುಣಾ] 

ಅವಕರ್ಣನ (ನಾ). ಕಿವಿಗೊಟ್ಟು ಕೇಳುವುದು; ಆಲಿಸುವುದು. 
"ಅವಕರ್ಣಿಸು' ಪರಾ. [ಸಂ.] 

ಅವಕರ್ಣಿಸು (ಕ್ರಿ). ೧. ಆಲಿಸಿ ಕೇಳು; ಮನಸಿಟ್ಟು ಕೇಳು: 
ಅಂತು ಪರಶುರಾಮನನಂಜಿಸಿದ ವೀರಂಗೆ ವೀರಪಟ್ಟಮಂ ಕಟ್ಟಿ ಪಗೆವರ 
ನೆನ್ನ ಮಂಚದ ಕಾಲೊಳ್‌ ಕಟ್ಟದೆನೆಂದು ಪೊಟ್ಟಳಿಸುವ ಸುಯೋಧನನ 
ನುಡಿಯನವಕರ್ಣಿಸಿ ಕರ್ಣನಿಂತೆಂದೆಂ (ಪಂಪಭಾ. ೧೦-೧೫ ವ); ತಂದೆಯ 
ಮಾತಂ ಕನ್ಮೆ ನಿರ್ಣಯಮಾಗಿಯವಕರ್ಣಿಸಿ (ಸುಕುಮಾ. ೭೬-೨೮ ವ) ; 
ಇದು ಿನಗಿನ್ನೆ €ಅನೆಯ ಭವಕ್ಕಾ ದಪುಡೆಂದಾಕಾಶವಚನಮನವಕರ್ಣಿಸಿ 
ಮತ್ತ ಬಂತೆಂದೂ (ಅರ್ಧನೇ. ೨-೪೯ ವ). ಪಿ. ಕಡೆಗಣಿಸು ; ಅಲಕ್ಷ್ಯ 
ಮಾಡು; ಕೀಳ್ಮಾಡು : ಅಗ್ನಿ ಭೂ ತಿ ವಿಜಯಜಿಹ್ವವಾದಿಯಿನಾದ 
ವೃತ್ತಕಮುಮಂ ಸಭಾಸದರ್‌ ತಮ್ಮನವಕರ್ಣಿಸಿ ಕಿಡೆನುಡಿದುದುಮಂ 

»» ಸವಿಸ್ತರಮಜಕಿಪುವುದುಂ (ಸುಕುಮಾ. ೨-೩೧ ವ). ೩. ಅಲಂಕರಿಸು : 

ರತಿಯ ಮಧುಪಾನಗೋಹ್ಕ್ಮಿಯ ಸುವರ್ಣಚಷಕಮನವಕರ್ಣಿಸದ 
ಕರ್ಣಿಕಾರಮಿಲ್ಲ (ಪಂರಾಮಾ. ೧-೧೦೭ ವ). [ಅವಕರ್ಣನ + -ಇಸ್ಕು] 


ಅವಕೆಲನ (ನಾ). ಕಳೆಯುವುದು. "ವ್ಯವಕಲನ ಫರಾ, [ಸಂ.] 


ಅನಕಾಶ 


ಅವಕಾಶ (ನಾ). ೧. ಅಂತರ: ಸೂರ್ಯನಿಗೂ ಭೂಮಿಗೂ ಇರುವ ಅನ | 
ಕಾಶದಲ್ಲಿ ಬೆಳಕು ಅಲೆಗಳಂತೆ ತೇಲಿಕೊಂಡು ಬರುವುದು (ಎಕ್ಸ್‌ರೇ. ೩). | 
೨. ಪುರಸತ್ತು ; ಬಿಡುವು. &. ಅನುಕೂಲಸಂದರ್ಭ; ಸೌಕರ್ಯ: 
ಪೌರುಷಸಾಹಸಕವಕಾಶವಿರೆದಿಕೆ ವೃ್ಯರ್ಥವೇನಲ್ಲವೆ ಬಾಳು (ಇಂಚಾಪ. 
೬-೭೬). [ಸಂ.] 

ಅನಕಾಶಂಗುಡು (ಕ್ರಿ). ಎಡೆಮಾಡಿಕೊಡು ; ಅನುಕೂಲ ಮಾಡಿ 
ಕೊಡು: ಶರದ್ವಿಧುವಿಶದ ತದೀಯ ಯಶಃಪ್ರಸರಕೃವಕಾಶಂಗುಡುವಂತೆ 
ಜಲಧರಪಟಲನಿರೋಧರಹಿತಮಾಕಾಶಮತಿಪ್ರಕಾಶಿತಾಶಾಂತಮಾಗೆ 
(ಆದಿಪು. ೭-೩೫ ವ). [ಅವಕಾಶ *.ಕುಡ್ಮು (ಆ ಕೊಡು)) 

ಅನಕಿಲ, ಅವಕಿಳ (ನಾ). ಕೆಸರು; ರೊಚ್ಚು: “ಪಂಕಃ, ಸಾದಃ, 110 
ನಿಷದ್ವರಃ, ಜಂಬಾಳಃ, ಕರ್ದಮಃ, ಅವಕಿಲಃ- ಈ ೬ ಕೆಸಜು? (ಹಲಾಯು. 
೧೧೨-೫೬). ಅವಳೆ: «ಜಂಬಾಲಮವಕಿಳಂ ಪಂಕಮೆನೆ ಕೆ ಸಜಕಿ 
ನಿಕ್ಕುಂ” (ಮಂಗರಾ, ೧೨೩-೧೫). [ಸಂ.) 

ಅವಕಿಳೆ “ಅವಕಿಲ' ನೋ. 

ಅವಕೀರ್ಣ (ಗು). ೧. ಎರಚಿದ; ಚೆಲ್ಲಿದ; ಕೆದರಿದ: ಭಯದಿಂ ಬನ |॥5 
ದೊಳಗೆ ಬಿಸುಟ್ಟುಪೋದ ವಿಷಮಾಸ್ತ್ರನ ನಚ್ಚಿ ನ ಬಾಣಾವಳಿಯೆನಿಸಿದು 
ವನೂನ ಕುಸುಮಾವಕೀರ್ಣ ಬಾಣಾವಳಿಗಳ್‌ (ಚಂದ್ರಪು. ೨-೯೮). 
೨. ತುಂಬಿದ ; ಕಿಕ್ಕಿರಿದ: ಭೂನರಾದ್ಯ ಖಿಲರೀಕ್ಷಿಸುತಲಿಂತು ತೋರ್ಪ 
ಮಹಿಮಾವಕೀರ್ಣಾತ್ಮರಾರ್‌ ನಿನ್ನಂತೆ... ಗುರು ಪದ್ಮದೇವಾ (ಪದ್ಮರಾ. 
೬-೮೨). ೩. ಬಿಟ್ಟಿ ; ತ್ಯಜಿಸಿದ: “ಅವಕೀರ್ಣಂ, ಅವಧ್ವಸ್ತಂ, ತ್ಯಕ್ತಂ, 
ಉತ್ಸೃಷ್ಟಂ, ಉಜ್ಜಿತಂ-ಈ ೫ ಬಿಡಲ್ಪಟ್ಟುದು ? (ಹಲಾಯು. ೧೧೮-೨೯). 
(ನಾ). ೪. - ಅವಕೀರ್ಣಿ: “ಅತ್ತವ್ರತಸಂಸ್ಕಾರನಿವರ್ತ್ತಿತನವ 
ಕೀರ್ಣನುಂ ನಿರಾತ್ಮನುಮಕ್ಕುಂ? (ವಸ್ತುಕೋ. ೫೮-೩೮). [ಸಂ.] 

ಅನಕೀರ್ಣಿ (ನಾ). ವ್ರತಗೆಟ್ಟವನು; ವ್ರತಹೀನ; ಕೆಡುಕ : “ಕೆಡು 
ಕನಂ ಅವಕೀರ್ಣಿಯೆಂಬುದು  (ಹಲಾಯು. ೬೭-೨೫೦) ; ಬ್ರಹ್ಮಚರ್ಯ 
ವ್ರತಹೀನರಾದ ಅವಕೀರ್ಣಿಗಳೆಂ (ಭಾರಶಾಂ. ೩೪-೨೪೫). 

(ಸಂ. ಅವಕೀರ್ಣಿನ್‌) 

ಅವಕುಂಚಿತ (ಗು). ಬಾಗಿದ; ಕುಗ್ಗಿದ; ಸಂಕೋಚಹೊಂದಿದ; 
ಮುದುಡಿದ : “ಅವಕುಂಚಿತಂ ಮೇಣವರೂಪಿತಮದವಲೀನಮವನೀತ 
ನಿಷ್ಕಾಸಿತಂ ಅವಕೃಷೃ್ಣಮೆನೆ ಹರಹುಗೆಟ್ಟುದೆನಿಸಿರ್ಕು” (ಮಂಗರಾ. 
೧೩೩-೨೯). [ಸಂ.) 

ಅನಕುಂಠನ (ನಾ). ೧. ಮುಖಪರದೆ; ಮೇಲುಮುಸುಕು: ಆ 
ಬಾಲಕಿಯು ಅವಕುಂಠನದ ಬಟ್ಟಿಯಿಂದ ಕಣ್ಣೊರಸಿಕೊಂಡಳು 
(ಕೋಹಿನೂ. ೧೦೩). ೨. ಸುತ್ತುಗಟ್ಟುವುದು; ಆವರಿಸುವುದು. [ಸಂ.) 

ಅವಕುಂಠನವತಿ (ನಾ). ಮುಖಪರದೆಯು ಳ್ಳ ವಳು; ಮೇಲು 
ಮುಸುಕಿನಿಂದ ಕೂಡಿದವಳು. (ಸಂ. ಅವಕುಂಠನವತೀ) 

ಅವಕುಂಠಿತ (ಗು). ಹೊದಿಸಲ್ಪಟ್ಟ; ಮರೆಮಾಡಲ್ಪಟ್ಟಿ : ಮೃಗಶೃಂಗ 
ನೆಂಬೊಂ.. -ಮಿಥ್ಯಾಂಧಕಾರಾವಕುಂಠಿತ ಸಮ್ಮಗ್ನರ್ಶನನಾಗೆ ( ಶಾಂತಿಪು. 
೭-೪೩ ವ್ರ; ಮಲಯಜರಸಲುಳಿತ ನಳಿನೀ[ದಳಾವಕುಂಠಿತ]ಮಾದ 
ಮೆಲ್ಲಿರ್ದೆಯೊಳಂ (ಕಾದಂಪೂ. ೯೨೭). [ಸಂ.] 

ಅವಕುಟ್ಟು (ಕ್ರಿ). ಕಿರಿಕಿರಿಯಾಗು ; ರೇಗು (?) : ಎನ್ನ ಶಿಸ್ಕಂ ಬಿಟ್ಟಿ 
ಕಣ್ಣಂ ಪೊನ್ನಿರ್ದೆಡೆಯನಜಕಿಯದೊಡವಕುಟ್ಟುತ್ತುಂ ಮಠಮಂ ಪತ್ತು 
ವಿಡದೆ ಪಿರಿಯದೊಂದು ಕರಕೆಯ ಕೂಟಿಂ ತಂದು ತಾನೊಂದು ಭಾಗಮ 
ನುಂಡು (ಪಂಡತಂ. ೩೦೨-೨೫). [?] 

ಅವಕೊರ (ಗು). “ಅನ್ನವಿಲ್ಲದೆ ಹೋಗುವಂಥ” (ಗಂಗಾಮ. ೧೬). 


[ಸಂ-) 


20 


35 


40 


೪೩೨೬ 


ಹಾ ತಾಕಾ ಲಾ. 
[7 ಶು 
ಐ ಭಾ 


ಅವಗಡಿಗ 


ಅನಕೃಪೆ (ನಾ). - ಅವಕರುಣೆ: ಅಕ್ಕನಿಗೆ ಅದೇ ದೈವದ ಅವಕೃಪೆ 
ಯೆನಿಸಿತೇನೊ (ಕರ್ಣಾಕ. ೭೦). (ಸಂ. ಅವಕೃಪಾ]) 

ಅವಕೃಷ್ಣ (ಗು). ೧. ಕೆಳಕ್ಕೆ ಸೆಳೆದ. ೨. ಹೊರದೂಡಿದ. ೩. ಕೆಳ 
ದರ್ಜೆಯ ; ಹೀನವಾದ ; ಕೀಳಾದ. "ಅಪಕೃಷ್ಣ' ಪರಾ. [ಸಂ.] 


5| ಅವಕೇಶಿ (ಗು). ೧. ಬಂಜೆಯಾದ ; ಫಲಹೀನವಾದ : ಭಾವಕಿ 


ಸಾದಪಲ್ಲವದ ಕೆಂಪಿನ ಶೋಭೆಯೊಳಿತ್ತಳೆಂಬ ಮಾತೇವುದನೇಕ ಪಾರ್ಥಿವ 
ಕುಲಕ್ಕ ವಕೇಶಿವೆಸರ್ಗಳಿಲ್ಲದಿನ್ನಾವನ ನುಣ್ನೊಸಲ್ಗೆ [ಮುದದಿಂ) ಪದಪಟ್ಟಿ 
ಮನೀವಳೆಂದು ನಾನಾವಿಷಯಾಧಿಪರ್‌ ಪದತಳಂಗಳನೀಕ್ಷಿಸುತಿರ್ದ 
ರಾಕೆಯಾ (ನಳಚಂ. ೩೩೧). (ನಾ). ೨. ಫಲಬಿಡದ ಮರ. ೩. ಅತಿ 
ಸ್ವಲ್ಪ ಕೂದಲುಳ್ಳ ತಲೆಯವನು. (ಸಂ, ಅವಕೇಶಿನ್‌] 

ಅನಕ್ರೆಯ (ನಾ). ೧. ಬಾಡಿಗೆ: “ಭಾಟಕಃ, ಅವಕ್ರಯಃ - ಈ ೨ ಬಾಡಗೆ? 
(ಹಲಾಯು. ೯೪-೪೧೯). ೨. ಬೆಲೆ; ಕ್ರಯ. ೩. ಕೂಲಿ. ೪. :ಬಾಡಿಗೆ 
ಗಾಗಿ ಕೊಡುವುದು. [ಸಂ] 

ಅವಕ್ರಿಯೆ (ನಾ). ಉದ್ದೇಶವನ್ನು ಸಾಧಿಸದ ಕೆಲಸ; ಪ್ರಯೋಜನ 
ವಿಲ್ಲದ ಕೆಲಸ: ಎಮ್ಮ ಬಿತ್ತರಿಪ ಶಿಶಿರಕ್ರಿಯೆಯಂ ತನ್ನ ಮನೋರುಜೆ 
ಗವಕ್ರಿಯೆಯಾಗೆ ಕಂಡು (ಚಂದ್ರ ಪು. ೮-೮೮ ವ). (ಸೆಂ. ಅವೆಕ್ರಿಯಾ] 

ಅವಗಡ, ಅವಘಡ (ನಾ). ೧. ತೊಂದರೆ; ವಿಪತ್ತು; ಅಪಘಾತ: 
“ಮುಕ್ಯುಡಿಯೆನಲವಗಡಕೆ ನಾಮಂ (ಭಾರನಿ. ೪); ಕಲುಗುಂಡು 
ಗಳನುಂ ಸುತ್ತಿವರೆ ಹಾಕಿಸಿದನವಗಡವಾಗೆ ದಾರಿಯಲಿ (ಬಸಪು. ೧೫-೧೦); 
ಯುವತಿಯರ.ನಂಬಿದರಿಗೀಪರಿಯವಗಡವು (ಕುವ್ಯಾ ಆ. ೬-೧೮). 
೨. ಸಾಹಸ; ಪರಾಕ್ರಮ: ಪವನಜನಂತು ಪೂಣ್ಣು ಯುವರಾಜನ 
ನೆತ್ತರನಾದು್ಯ ಪೀರ್ಜನಿಂತವಗಡದಿಂ ದಿನೇಶಜನನಂಕದ ಗಾಂಡಿವಿ 
ಕೊಂದಂ (ಪಂಪಭಾ. ೧೩-೮); ಪೂರ್ವಾನ್ವಯದರಸುಗಳಿಂದಿನ 
ಚಕ್ರೇಶ್ವರರಂ ಪಿರಿದಪ್ಪವಗಡದಿಂದ ಪೆಳರ್ಚಿಸಿ ಬಲ್ಲಪ್ಪಂಗೊಂಡು 
(ಜಯಕಾ. ೧-೫೭). ೩. ಅಶಕ್ಕವಾದುದು; ಅಸಾಧ್ಯವಾದುದು : 
ಅವಗಡದ ಕೈ ಲಾಸಮಂ ನೆಜ್‌ ಸೂಣಕಿಗೊಂಡವನು (ಬಸಪು. ೨೪-೫೧) ; 
ಈ ಕೋಟಿಯಂ ಸಾಧಿಸುವೊಡವಗಡೆಂ (ಬಸಪು. ೧೬-೧೦) ; ನುಡಿಯ 
ಬಾರದು ಪೆಣ್ಗಳಿರವು ಬೊಮ್ಮನಿಗವಗಡ ಮಿ ಕ್ಕ ಮನುಜರಿಗಳನವೆ 
(ಕುರಾಸಾಂ. ೩೨-೪೮). ೪, ಭಯಂಕರವಾದುದು; ರೌದ್ರವಾದುದು: 
ವಿಷವಹ್ನಿ ತೀವಿರ್ದವಗಡದ ಫಣಿವರ ಕಟಕ ನಿಮ್ಮುವನೆ ಹೊಂದಿದವರ್ಗೆ 
ಕೇಡಹುದಲ್ಲವೇ ಬಳಿಕ (ಬ ಸ ಪು. ೪೮-೧೫) ; ಶಂಬರಾಸುರನ ಅವಗಡದ 
ಸಮರದಲಿ ಕೊಂದನು ಭುವನಭೀಕರಶೂರ (ಕೊ € ಗಯ. ೧೯-೧೬). 
೫. ಕಳವಳ; ಭಯ (?): ಅವಗಡವಾಗಿದೆಯೆನಗೆ ವಿಸ್ತರಿಸೆಂದು 
ಯುವತಿ ತನ್ಮುನಿಗೆಜಗಿದಳು (ನೋಹತ. ೧೨-೨೮). ಅವಘಡ: 
೧. ದಿನದಿನಕೆ ಬಂದವಘಡವ ಪರಿಹರಿಪೆ. ಬಳಿಕೆನುತ (ಕೋಗಯ. 
೧೦-೧೦೦) ; ಇಂತಹ ಅವಘಡವು ಪುನಃ ಅಡಸದಿರಲಿ (ಬೆಟ್ಟಅ. ೧೫೩) ; 
ಒಂದು ಅವಘಡ ತದ್ಬಿದ್ದಕ್ಳಾಗಿ ಎಲ್ಲರಿಗೂ ಸಂತೊ ಷವಾಯಿತು 
(ಕುಡಿಕೂ. ೭೯); ಪೇಪರಿನಲ್ಲಿ ರೈಲ್ವೇ ಅವಘಡಗಳು , , , ಇತ್ಯಾದಿ 
ಅನಾಹುತಗಳೇ ತುಂಬಿಹೋಗಿದ್ದುವು (ನಡೆದಾ. 11, ೮೭೮). 

[< ಸಂ. ಅಪಘಾತೆ. / ತಮಿ. ಅವಗಡ - ಮೋಸ, ಕಪಟಾಚರಣೆ; 
ಮಲ. ಅವಗಡ ಎ ಅಪಾಯ; ತುಳು. ಅವಗಡ ಎ ದೋಷ, ಮೋಸ, 
ಅಸ್ತವ್ಯಸ್ತತೆ, ಕಳವಳ, ಕಠಿಣ, ಅಪಾಯ; ತೆಲು. ಅವಗಡ ಇ ಪ್ರಮಾದ, 
ಆಪಾಯ ; ಮರಾ, ಅವಘಡ ಇ ಕಠಿನ, ಕಷ್ಟಪ್ರದ] 

ಅವಗಡಿಗ (ನಾ). ತೊಂದರೆಯನ್ನುಂಟುಮಾಡುವವನು ; ಕೇಡಿಗೆ; 
ದುಷ್ಟ: ಕವಿಕವಿಯೆಲೆಲೊ ಕೊಲ್ಲದಿರಿ ಸಿಂಗವದವಗಡಿಗರು [ಪಾಠಾಂ. 
ವಿದವಗಡೆಯನು] ಕೈಮಾಡದೆ (ಸೊಬಸೋ. ೫-೪೮). [ಅವಗಡ + -ಣಗ] 


ಅವಗಡಿಸು ೪೩೬ 


ಅವಗಡಿಸು, ಅನಘಟಿಸ್ತು ಅವಘಡಿಸು (ಕ್ರಿ). ೧. ಕಡೆಗಣಿಸು; 
ಅಲಕ್ಷ್ಯಮಾಡು; ಹೀಯಾಳಿಸು : ಹರಿಸಂಧಾನಕ್ಕೆವಂಡಂದವಗಡಿಸಿ 
ದಹಂಕಾರಮೆಲ್ಲಿತ್ತೊ (ಗದಾಯು. ೭-೧೪) ; ಬಲದೇನನಂದನೆಯ ಫಲಿತ | 
ಮೃದು ತಾಂಬೂಲಸತ್ರಂಗಳನವಗಡಿಸಿ ಕದಪುಗಳು ನಿರ್ಮಳವೊದಗಿ | 


ಅವಗಯಿಸ್ಕು 


(ಶುವ್ಕಾಆ. ೧೪-೧೩) ; ನಡೆದುದಲ್ಲಿಂಮೇಲೆ ಬಲವವಗಡೆಯ ನಳನೀಲಾದಿ 
ಕನಿಗಳ ಗಡಣದಲಿ (ತೂ ರರಾ. ೪-೪-೩); ಅವಗಡೆಯ ಮುನಿಯ 
ಶೈಹಿಡಿತೆಗೊಳಗಾಗಿ ಭಂಗವನಾಂತೆನೆಂದು (ಪಾಸೋಪು. ೧-೨೩). 

[ಆ ಅವಗಡ] 


ಢಾಳೈಸುತಿಫ್ಪುವು ಲೋಲಳೋಚನೆಯ (ಬಸವ. ೪-೨೩); ಅಡಿದಳದ ! 3| ಅವಗಡೆಯ್ಯ (ನಾ). ೧. ರಭಸವುಳ್ಳ ಸ್ವಭಾವದವನು; ಸಾಹಸಿ: 


ಬಲ್ಬೊಂಪು ಕೆಂದಳಿರ ಪೆಂಪನವಗಡಿಸಿ ಮರನೇಜಂಸೆ ಪೊದಳ್ಳುಗುರ್‌ | 
ಶುಕ್ತಿಜದ ಬೆಡಂಗಿಗೆ ಭಂಗಮಂ ಸಂಗಳಿಸೆ (ಪದ್ಮರಾ. ೩-೨೬) ; ಮಿಂಚಂ | 
ಮಿನುಗುವ ಸಂಚಲತೆಯೊಳೆ ಸಳಂಚಿ ಗೆಲುವ ಚಟುಲಾಕ್ಷಿಗಳಿಸೆ ವ; 
ವಿಪಂಚಿಯ ಪಂಚಮದಿಂಚರಮಂ ಪಿರಿದವಗಡಿಸುವ ಮಾತು (ಜಯಕಾ. | 


೨-೨). ೨. ಭಂಗಿಸು; ಸೋಲಿಸು: ಜನನುಂ ತೊಡರ್ದೆಡೆಯೊಳ್‌ |10 
ನಂಜವನುಂ ನೀನಲ್ಲದುಟ್‌ದರವಗಡಿಸುವರಾರ್‌ (ಪಾರ್ಶ್ವಪು. ೨-೮೯) ; 

ಕವಲುಗೋಲಲಿ ದ್ರುಪದ ಮತ್ಸ್ಯರನವಗಡಿಸಿ ಹೈಡಿಂಬನಭಿಸುನ್ಮುವನು 

ಮಸೆಗಾಣಿಸಿ ಮಹೀಶನ ರಥಕೆ ಮಾಜಾಂತ (ಕು ವ್ಯಾದ್ರೊ . ೧-೬೦). 

೩. ವಿರೋಧಿಸು; ಪ್ರತಿಭಟಿಸು; ಮೇಲೆ ನುಗ್ಗು : ದೈನಯಂತ್ರವ 

ನವಗಡಿಸಿ ಸೂಕುವರೆ ನಮ್ಮಳವೇ (ಕುವ್ಯಾಕ. ೧೪-೨೪); ತಿವಿಯೆಸಿ|15 
ಪೊಡೆ ಪಿಡಿ ಸ್ವಾಮಿದ್ರೋಹರನೆನುತವಗಡಿಸುತ ಲಾಗಿಸಿದರು (ಭರಚ. 
೩೪-೭೯) ; ತವಕದಿನಾನೆ ಕಂದುರೆ ಕಾಲಾಳು ಬಂದವಗಡಿಸಿದುದೇವೇಳ್ವೆ 
(ಕಂನವಿ. ೧೭-೨೭). ೪, ವ್ಯಾಸಫಿಸು; ಹರಡು: ಯುವತಿಯಂ 
ಕಂಡಿನಿಯನಾಗ್ರಹವನಗಡಿಸುಶಿಂತೆಂದಂ (ಬಸಪು. ೧೩-೨೦) ; ಜಲಜ 
ನಾಭಂ ಕಂಡು ತನ್ನ ಬತ್ತಳಿಕೆಯಿಂ ಸೆಳೆದನುನ್ನತ ವೈಸ್ಥವಾಸ್ತ್ರಮಂ 
ಪೆರ್ಗಿಡಿಯ ಬಳಗಂಗಳವಗಡಿಸೆ ಭಟರ ಭಯನಿಮ್ಮಡಿ ಸೆ ಪೂಡಿದಂ 
ಕಾರ್ಮುಕದೊಳು (ಚೆಬಪು, ೧೬-೨೮). ೫, ದುಡುಕು; ತ್ವರೆಗೊಳ್ಳು : 
ಸೋತ ಕರ್ಣನ ಹರಿಬವೆಮ್ಮದು ನೂಕು ನೂಕೆಂದುರವಣಿಸಿದರು ಮತ್ತೆ 
ಕೌರವನನುಜರವಗಡಿಸಿ (ಕುವ್ಯಾದ್ರೋ. ೧೩-೨೭); ಸಲೆ ಕಂಡು ಕೇಳ್ದ 
ಹಿರಿಯರು ನೀವು ಸಾಮದಿಂದಳನಡಿಪರಬ್ಲದವಗಡಿಓ ದಂಡೋಪಾಯದಲಿ 
ಕೊಂಬ ಕಾರ್ಯ ಸುಮಂತ್ರವಲ್ಲ (ಸೌಂದಪು. ೪-೬೫). ೬, ನಿರೋಧಿಸು; 
ಅಡ್ಡಗಟ್ಟು: ಗಂಗೆ... ಭಗೀರಥನ ಬೆಂಬಳಿಯೊಳೆಯ್ತರಲು ಪಥಡೊಳಗೆ 
ಜಹ್ನುಮುನಿಪ ಅವಗಡಿಸಿ ತಾಂ ಮಾಳ್ಪ ಯಜ್ಞ ವಳಿದಪುದೆಂದು ಪವಣಿಸಿದ 
ನೊಂದು ಕುಡಿತೆಯೊಳೀಂಜಲಾ ನದಿಯ (ಲಶಿಟಿಂ. ೨೫-೨೦) ; ದಿಕ್ಬಾಲ 
ನಿವಹಂ. . . ತಿವಿ ಬಸುಜನುಗಿ ಕರುಳನಗಿಯೆನುತ್ತಾಹವಕ್ಕ ವಗಡಿಸಿದುದು 
ನಚ್ರನಾಭನಿದಿರೊಳ್‌` ನಿಂದು ಸರಳ್ವಳೆಗಳಂ ಕರೆಪುತೆ (ಚೆಬಪು. ೩೯-೩). 


20 


ಮಡಗದಿರು ಮಡಿವಳ ಶರಣನವಗಡೆಯನಾತನುಕಲ್ಲಿನಾಥನ ಕಡುಗಲಿಯ 
ಮಾಸಾಳು (ಬಸಪು. ೩೭-೪೬) ; ಪಾಂಡುಸುತರು ಪೊದಲಾದನಗಡೆಯ 
ರನುವಾಗೆ (ಕುವ್ಯಾಸ. ೧೧-೨೫) ; ಅವಗಡೆಯನಾ ಭೀಮ ನೀವೆಂಬರು 
ನಿಸ್ಸೀಮರು (ಕುವ್ಕಾಅ. ೧೭-೨೫) ; ಕಡಿದು ವಜ್ರದಲಾನೆ ಸಹಿತವಗಡೆಯ 
ನಲ್ಲಿಂದಿರದೆ .. . ಹೊಜವಂಟಿನಾಕ್ಷಣಕೆ (ನಿಭಾಗ. ೬-೧೧-೨೨. 
೨. ತೊಂದರೆ; ಅಪಾಯ: ತನುನಿಗೆ ರುಡೆಯಡಸಿದಲ್ಲಿ ಆತ್ಮಕ್ಕೆ 
ಅವಗಡೆಯ ಬಂದಿತ್ತು (ಶಿವಮಂ. ೩೨). [ಅವಗಡೈ * -ಆ್ಯ] 


ಅವಗಡೆಯತನ (ನಾ). ೧. ಸಾಹಸ; ಹುರುಪು; ಉತ್ಸಾಹ: 


ಲವಲನಿಕೆಯಲಿ ಕಾದಬೇಕೆಮ್ಮವನಿಯನು ಕೈಕೊಳಲುಬೇಕೆಂಬವಗಡೆಯ 
ತನವೆತ್ತಲಡಗಿತು ' ಪಾರ್ಥ ಹೇಳೆಂದ (ಕುವ್ಯಾಭೀ. ೩-೩೯); ಇವರು 
ಸರಿಯಂತೇಕೆ ಸತ್ತಿಗೆಯವನು ಸಾಲಜಿಯೆಂಬ ಸಾಹಸದವಗಡೆಯತನ 
ವಾರಿಗುಂಟೀ ನೆರೆದ ಭಟರೊಳಗೆ ( ತೊರಕಾ. ೬-೨-೧೬). ೨. ತುಂಟತನ : 
ತುಡುಕಿ ಬೆಣ್ಣೆಯ ಮೆಲುವ ಕೃಷ್ಣನ ಹಿಡಿದು ತಂಜೊಪ್ಪಿಸುವುದೆನಗನ 
ಗಡೆಯತನವನು -ಮಾಣಿಸುವೆನು (ನಿಭಾಗ. ೧೦-೮-೩೨). 

[ಅವಗಡೆಯ್ಯ + -ತನ] 


ಅನಗಣಿತ (ಗು). ಅಲಕ್ಷ್ಯಕ್ಕೆ ಗುರಿಯಾದ; ಉಪೇಕ್ಷಿಸಲ್ಪಟ್ಟ. [ಸಂ.] 
ಅವಗತ (ಗು). ೧. ಹೊರಟುಹೋದ; ಕಳೆದುಹೋದ. ೨. ಚೆನ್ನಾಗಿ 


ತಿಳಿದುಕೊಂಡ : ವಿಭಂಗ ಜ್ಞಾನದಿಂದವಗತನರಕಲೋಕ ವೃತ್ತಾಂತರಾ 
ದಿಂಬಟೀಯಂ (ಸುಕುಮಾ. ೧೧-೪೨ ವ). 

ಅನಗತಮಾಡಿಕೊ - ಚೆನ್ನಾಗಿ ತಿಳಿದುಕೊ: ಅವರ ಸುಖ ದುಃಖ 
ಕಷ್ಟನಷ್ಟ ಗಳೇನೆಂಬುದನ್ನು ಅವಗತಮಾಡಿಕೊಳ್ಳಬೇಕು (ಜನಜೀ. ೩೩). 
ಅವಗತವಾಗು - ೧. ಲೀನವಾಗು; ಐಕ್ಯುವಾಗು : ವಿವಿಧ ಶಬ್ದ 
ಬ್ರಹ್ಮವಾ `ಪರಬ್ರಹ್ಮದೊಳನಗತವಾಯ್ತೊಯೆಂಬಂತೆ (ಭರಚ, ೭೭-೨೪). 
೨. ಗೊತ್ತಾಗು; ತಿಳಿದುಬರು: ನೃತ್ಯವೂ ಒಂದು ಕಲೆ, ಅದು ಅನಗತ 
ವಾಗದಿದ್ದರೆ ಸಂಸ್ಕೃತಿಯ ಒಂದು ಅಂಗ ಊನವಾದಹಾಗೆ ( ಸಮಜೀ. 
೬೧೮). [Xo.] 


೭. ಚಜೋದಿಸು ; ಪ್ರೇರಿಸು : ಇಭಪತಿಯನವಗಡಿಸಿ ನೂಕಿದೊಡಮಮ 
ದಿಕ್ಕರಿ ನಡುಗೆ ಚೌಕದ;ಕಳನ ತುಳಿದುದು ಸುಪ್ರತೀಕಗಜ (ಕುವ್ಯಾದ್ರೋ. 
೩-೧೧); ಕಿವಿಯ ಮುಚ್ಚಿ ದನರ್ಜುನನು ಹರಿಯವಗಡಿಸೆ ಕೈಕೊಂಡ 


ಅವಗತಿ (ನಾ). ಜ್ಞಾ ನ; ತಿಳಿವಳಿಕೆ; ಅರಿವು. 
ಅವಗಮನ (ನಾ). - ಅವಗತಿ [ಸಂ.] 
ಅನಗಮ್ಯ (ಗು). ತಿಳಿಯ ಬಹು ದಾದ; ತಿಳಿಯಲೇಬೇಕಾದ : 


[ಸಂ] 


ನರಸನು (ಕುವ್ಯಾದ್ರೋ. ೧೮-೪೦) ; ಗಡಿಗಡಿಯೊಳಗುಳ್ಳ ಬಲುಗಡಿ 
ಯರನವಗಡಿಸುತ ಮೊಜ್‌ವ ವಾದ್ಯಗಳ (ಕುರಾಸಾಂ. ೪೧-೮೧). 
ಅವಘಟಸು : ೩. ಕವಿದವಾನೆಗಳಟ್ಟ ರಾವ್ತರು ತಿವಿದರಂಬಿನ ಸರಿಯ 
ಸಾರದೊಳನಘಟಸಿದರು ರಥಿಕರು(ಕುವ್ಯಾಕ. ೧೨-೨೨); ಅವಘಟಸಿದುದು 
ದಂತಿ ದೆಂತಿಯೆ ಜನಗತಿಗೆ ಜವಗುಂದಿದರು ಬಹುಭುವನಕೋಶದ 
ಹೊಜ್‌್‌ಯ ಹೊಆಕಿಗೆಯ ಹೊಂತಕಾರಿಗಳು (ತೊರರಾ. ೬-೩೨-೧೪). |40 
ಅವಘಡಿಸು : ೧. ನುಡಿದ ದಿನಕವಜಾರನೆಂದವಘಡಿಸರಲೆ. ಚಿತ್ತದಲಿ 
ನನ್ನಲಿ ತಡೆದುದಪರಾಧಾಂಶವದ ಜಿನ್ನೈಸಲೇಕಿನ್ನು(ತೊರರಾ. ೪-೬-೨೬); 
ಕಡುಚಪಲನು ನಾನೆನುಳ ಪರರ ಅವಘಡಿಸಬೇಡೆಚ್ಚರಿಕೆ (ಪುರಂದ. 
೨-೪೭-೧೦). [ಅವಗಡ + -ಇಸ್ಕು] 

ಅಪಗಡೆಯ, (ಗು). ಭಯಂಕರವಾದ; ರೌದ್ರವಾದ: ಅಲ್ಲಿಂದ|45 
ಹೊಜವಂಟವಗಡೆಯ ಸರ್ವತಕೆ ಬಂದರು ಯಾಮುನಾಹ್ಯಯದ 


35 


ಲಾ ಲ 
ಆ ಬ 
೦ ಬೂ 


ಆವುದಂತರ್ಬಹೀರೂಪದಿಂ ವಿಶದದರ್ಶ ನಾವಗಮ್ಮಂ ಜದೆಲ್ಲಮುಶತ್ಯಾಪ 
ಭಾಸಿ (ಆದಿಪು. ೨-೯ ವ) ; ಅವಧಾರು ವೇದಾಂತಾವಗಮ್ಮ ಮನೋರಥ 
ಪ್ರದ ನೀಲಗಳ ಬಿನ್ನಪವನವಧರಿಸು (ಬಸಪು. ೧-೬೬). (ಸಂ. 


ಅವಗಯಿಸು, ಅವಗಯ್ಸು (ಕ್ರಿ). ೧. ಗ್ರಹಿಸು; ಪಡೆ; ಹೊಂದು: 


ವಾಸವಪುರಮಿದಜಕೀ ವಿನ್ಯಾಸಮನಿದಖೀ ಗೃಹಾಧಿವಾಸಮನಿಧಆಕೀ ದೇಸೆ 
ಯನಿದಜೀ ... ಬೆಡಂಗನವಗಯಿಸುಗುಮೇ (ಶಾಂತಿ. ೩-೮) ; ನೂಲ 
ನೂರ್ಛಾಸಿರಮಂ ವಿಗುರ್ವಿಸಿ ವಿಮಾನದ ಯಾನದ ವಾಹನಂಗಳಗ್ರೇಸರ 
ಸದ್ವಿಮಾನಮುಮನರ್ಚನೆಯೊಳ್‌ ದೊರೆಕೊಂಡ ಚೆಲ್ವುಮಂ॥ ಅವಗಯಿಸಿ 
(ಶಾಂತಿಪು. ೧೦-೨, ವ). ೨, ತೋರಿಸು; ಪ್ರದರ್ಶಿಸು: ದಿನಿಜೇಂದ್ರ 
ಭವನಮೆಂಬೀ ನಿವಾಸದಿಂದತ್ತ ಮತ್ತೆ ಮೇಲಿರ್ದಪುಡೆಂದವಗಯಿಸವೊ 
ಲಲ್ಲಿಯ ವಾತನಿಧೂತವಿನೂತಕೇತುಗಳ್‌ ದಳ್ಳಿ ಸು ಗು-0 (ಸುಕುಮಾ, 
೧೦-೪೯). ೩, ತಿರಸ್ಕರಿಸು; ಪರಿಹಾಸಮಾಡು: ಅನೂನ 


ಅವಗಯಿಸ್ಕು ೪೩೭ 


ಗಾಂಭೀರ್ಯದಿನಾ ಕಡಲನವಗಯಿಸಿ ತೋರ್ಪದು ಫಿಡಂಬಿ ಮಹಿಮಾವ 
ಳಂಬಿ ಕೌಶಾಂಬಿಪುರಂ (ಸುಕುಮಾ. ೧-೭೮) ; ಕೇಶಾವಳಿಗಳ್‌-ಮತ್ತಾಳಿನೀ 
ಕಾಂತಿಯನವಗಯಿಸಲ್‌ ಪ್ರೌಢವೇಶ್ಶಾಸಮೂಹಂ . * *» ತೋಣಖುತ್ತು | 
ಮಿರ್ಕುಂ (ಬಾಧಪು: ೧-೧೩೫). ಅವಗೆಯ್ಸು : ೨. ಕೊಡಕೆಯುದ 


ಅನಗಾಹ 


| ಅನಗಳಿಯ್ಯ "ಅವಗಟಾಯ' ನೋ. 


ಅವಗಳೆ (ಕ್ರಿ). ಮಾರು; ಕಡೆಗಣಿಸು; ಉಲ್ಲಂಭಿಸು: ಇವರು 
ಮೊದಲಾಗೀಶ್ವರಾಜ್ಞೆಯನವಗಳೆಯಲಳವಲ್ಲ (ಅಮೃತ. ೨-೪೬). 
(ಅವ್ಯ + ಕಳ್ಳಿ] 


ಬಿಂದು ಕೊಪ್ಪಿನ ಬೆಡಂಗನವಗಯ್ಸೆ.. .ಸತಿ ಸೊಗಯಿಸಿದಳ್‌| 5| ಅವಗಲುಕ್ಕಿ (ಕ್ರಿ). ನಾಶಮಾಡು (?): ಪಣಿಯರನುಜದಪಮಾನದೆ 


(ಶಾಂತಿಪು. ೮-೪೨). ೪, ಬೆರೆತುಕೊಳ್ಳು; ಸೇರಿಕೊಳ್ಳು: ಬಗೆ 
ಮತ್ತೊಂದೆನೆಯುಂ ಗೆಯ್ವೊಗಮಿತ್ತೊಂದೆನೆಯುಮಂಗುಳೀನಖಚಯ 
ಕಾಂತಿಗಳನವಗಯ್ಬಿ ಸಲೆ ಪಾಸಗೆಯಂ ದೆಸೆದೆಸೆಗೆ ಪೊರಳ್ಬಿಡಂ 
ಮತ್ತೊರ್ವಂ (ಶಾಂಶಿಪು. ೫-೧೦೫). 
[ಅನಗಯ (ಆ ಅವಗ್ರಹ) + -ಇಸ್ಕು] 10 
ಅವಗಯಿಸ್ಕು "ಅವಗಹಿಸ್ಮು' ನೋ. 
ಅನಗಯ್ಸು "ಅವಗಯಿಸ್ಕು' ನೋ. 
ಅವಗವಿಸು "ಅವಗಹಿಸ್ಕು' ನೋ. 
ಅನಗಹನ (ನಾ). ೧. . ಜಲಾಶಯದಲ್ಲಿ ಪೂರ್ತಿಮುಳುಗಿ :ಸ್ನಾನ 
ಮಾಡುವುದು. ೨. [ಜೈನ] ಮುಕ್ತಾ ತ್ಮರ ಎಂಟುಗುಣಗಳಲ್ಲಿ |15 
ಒಂದು; ಒಂದು ದೀಪದ ಬೆಳಕಿನಲ್ಲಿ: ನಾನಾ.ದೀಪಗಳ ಪ್ರಕಾಶ 
ಸೇರಲು ಹೇಗೆ ಅವಕಾಶವಿರುವುದೋ ಹಾಗೆಯೇ ಮುಕ್ತಜೀವದಲ್ಲಿ 
ಅನೇಕ ಸಿದ್ಧಜೀವಿಗಳು ಸಂಕ್ರಮಿಸಲು ಇರುವ ಅವಕಾಶದ 
ಗುಣ:. ಅನಂತಜ್ಞಾನಮಂಂ ಅನಂತದರ್ಶನಮುಂ', .. ಅವಗಹನಮಂಂ 
ಅವ್ಯಾಬಾಧಂಗಳೆಂಟುಂ ಗುಣಂಗಳಾತ್ಮಾಯತ್ತಮಾಗೆ (ಶಾಂತಿಪು. |29 
೧೨-೫೧ ವ). "ಅವಗಾಹನ' ಪರಾ. 
ಅನಗಹನಂಮಾಡು - ಚೆನ್ನಾಗಿ ಮುಳುಗಿ ಸ್ನಾನಮಾಡು : ನೀಡು 
ಮೋಲಾಡಿದನವಗಹನಂ ಮಾಡಿದಂ ರಾಗದಿಂದೀಂಟದನೋರಂತೀಸಿದಂ 
(ಸುಕುಮಾ. ೬-೪೩). (ಸಂ.] 
ಅನಗಹಿಸ್ಕು ಅವಗಯಿಸ್ಕು (ಕ್ರಿ). ಒಳಹೊಗು; ಲೀನವಾಗು : |25 
ಅ ಅಟನಿಂಗೆ ಕುಜುಹಿನ ವಾಸ ಅವಗಹಿಸಿದ ಮತ್ತೆ ಬೇಆಕೊಂದಿಲ್ಲ 
(ಡಟೊನ್ಮು. ೭೫) ; ಬಸವಣ್ಣ ಚರಲಿಂಗಾನಿವಹ ಸತ್‌ಪ್ರಾಣಾಶ್ರಿತೋತ್ತಿ | 
ಯೊಳನಗಡೆಯನಿಂತೀಗ ನಿನ್ನೊಳಗವಗಹಿಸಿ [ಪಾಠಾಂ. ಗಯಿಸಿ] ಬೆರಸಿ 
ದನು (ಬಸಪು, ೩೬-೩೩) ; ತವಕಿಸುವ ತನುವೊಂದಆಕೊಳಗೊಂದವಗಹಿ 
ಸಿತೆನೆ ಕೂಡೆ ಸುರತದ ಸವಿ ತವದೆ ಸಮಸುಖುವನುಂಡರು ದಂಪತಿಗಳವರು |30 
(ಸಾಳ್ವಭಾ. ೬-೨೨). ಅವಗಯಿಸ್ಮು: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. . [ಅವಗೆಹನ + -ಇಸ್ಕು] 
ಅವಗಹಿಸ್ಕು, ಅವ ಗವಿಸು (ಕ್ರಿ). - ಅವಗ್ರಹಿಸು.೧: ಮೆಜಕವ 
ತಾಪತ್ರಯನದವಗಹಿಸಿ ಬೇಸಗೆಯೊಳುರಿವ ಬಿಸಿಲಂತೆನ್ನ ಕರಗಿ ಕೊರಗಿ 
ಪುದು.(ಕೈಕವ: ೧೭-೪). ಅವಗನಿಸು : ಅಕಾಶವನವಗವಿಸಿದ ಗೋಳಾ |35 
ಕಾರದಂತೆ ಮಜಹಿಂಗೆ ಒಡಲಿಲ್ಲದೆ ಕೊಂಡುದು ಗಣಪ್ರಸಾದ (ಏಲೇಶ್ವ. 
೧೨೭); ಭಂ ಗಾರ ರೂಪಿದ[ ದ್ದ ಲ್ಲದೆ ಬಣ್ಣವನವಗವಿಸದು ೬ ಆ 
ಐದನವಗವಿಸಿ ನಿಂದುದು ಅಯಿಕ್ಕಸ್ಥಳಂ (ಶಿವಮಂ. ೫೩); ಭವರೋಗ 
ವೈದ್ಯ ಕೇಳೆನ್ನ ಪತಿಯೊಡಲನವಗವಿಸಿದುಗ್ರಜ್ವರವ ತವಿಸಿ (ಸೌಂ ದ ಪು. 
೧೨-೭೭) ; ಚಂದ್ರಮನ ಬೆಳಕು ಮಂಡಲವನು ಅವಗವಿಸಲು ಮಂಡಲ |40 
ಕರಗಿ ಮಂಡಲಾಧಿಪತಿ ತನ್ನ ಕಂಡುದು ಸೋಜಿಗ (ಸಿದ್ದೇವ. ೩೪೪); 
ಮಹಂತ ಶರಣನ ಮನವನವಗವಿಸಿಕೊಂಡ ಸಿಭ್ರಾಂತಲಿಂಗಸ್ಥಲಗಳಾಣ 
ಜೌರವಂ. ಪೇಳ್ವೆ (ಗುರುಚಾ. ೩-೭೪). 
[ಅನಗಹ್ಯ (ಆ ಅವಗ್ರಹ) + -ಇಸ್ಕು] 
ಅನವಗಳಿಯೆ, (ನಾ). ಪರಿಕರ: “ಅವಗಳಿಯಂ ಕರಂ ಪರಿಕರಂ?” |45 
(ಕರ್ಣಾನಿ. ೪೨). [7] 


ಕಟಲ್ಹುವಂ ಬೀಡಿನಾಳ್ಗೆ ತೆಜಿಯಂ ಮತ್ತಂ ಘಟ್‌ಯಿಸುವಂ ರಾಜ್ಯ 
ಮನವಗಟ್‌ಯದೆ ದುಷ್ಟ ಪ್ರಧಾನನಿರಲಜಸಿದಪನೆ (ಸೂಕ್ತಿ ಸು. ೧೬-೫೫). 
[ಅವ್ಯ * ಕಲ್ಯ] 

ಅವಗಣಕ್ಕಿ (ನಾ). ಅತಿಶಯ; ಆಧಿಕ್ಯ: ಬಜಕಿಯಂ ಫೋಗುತ್ತುಂ 
ಬೆಜಗುಟೀವಿನನನುಚರರ ತೆಜದೆ ಕೆಯ್ದೀವಿಗೆಗಳ್‌ ಪಟಪಟನೆಸೆದಿರೆ 
ಬರವವಗಲಕಿಯೆನೆ ಕಣ್ಣೆ ವರೆ ಬರ್ಪ ವಜ್ರಾಯುಧನಾ (ಶಾಂಕಿಪು.: ೮-೬೪); 
ನೀರನವಗಲಕಿಯನುಂಡು ಶರೀರಂ ಬಡವಾಗೆ ತಲೆಯನೆತ್ತದೆ ವದನಂ 
ನೀರೋಡಿ ಬಾಡೆ ಮರೆಣಮನಾರಾಧಿಸಿ ತನಗೆ ತಂದುಡೆಂದೇಟಿವುದದಂ 
(ಅಶ್ವಶಾ. ೬-೫೮). [ಅವ್ಯ * ಕ್ಕೂ] 

ಅವಗಲಕಯ, ಅವಗಳಿಯ್ಯ (ನಾ). ೧. ರಭಸದಿಂದ ನುಗ್ಗುವ 
ಸ್ವಭಾವ : “ಅವಗಲಿಸಿಯಂ-ಉರವಣೆಕಾರ್ತನಂ? (ಶಮದ. ಪರಿ ೧); 
ಅಟಾಪು ಕೊಲೆ ಕಳವು ಪುಸಿಯವಗಟೀಯಂ ಪಟ್‌ ಯೆಂಬ ದೋಷದೊಳ್‌ 
ಪೊರೆದ ನರಂ ಳೆಆಕೆಟಗೆ ನರಕಬಿಲಥೊಳ್‌ ಗಟಗಟನಿಟ್‌ಗುಂ ರೆಸಾಂತಮಂ 
ತಾಪಿನೆಗಂ (ಕಾವ್ಯಾವ. ೨೯೧): ೨. ಅತಿಶಯ ; ಅಧಿಕ : ಅವಧರಿಸದೇನ 
ನಿತ್ತೊಡಮವಚತ್ತವೊಲಿರ್ಪಳೋಪನೊಳ್‌ ನೆರೆವೊಡೆ ನೋವವಗಲಿಕಿಯ 
ಮಾಕೆಗಲಸಿಕೆಯಿವಳಿಂದಂ ಬೀಯಕಾರ್ತಿಯರೊಳರೇ(ಲೀಲಾವ. ೨-೭೬). 
ಅವಗಳಿಯ್ಯ : ೨. ಅನಾಥೆ ಅಬಲೆ ಅಸಹಾಯೆ ಆ ಪರಸ್ತ್ರೀಯಳ 
ಅಂತರ್ಗೃಹಕ್ಕೆ ಆ ಮರಿಯಾದೆಯಲ್ಲಿ ನಾಗ್ಗಿಹೋದ ನನ್ನ ಅವಗಳಿಯದ 
ಪೊಲ್ಲಮೆಯನ್ನು ಮಹಾಪರಾಧವನ್ನು ಕ್ಷಮಿಸು (ಬೆಟ್ಟಅ. ೧೨೬-೬). IP 
ಅವಗಡೆಯ, ಅವಗಟೂಯ' ಇವೆರಡೂ ಒಂದೇಶಬ್ದದ ಭಿನ್ನರೂಪ 
ಗಳಿರಬಹುದು. [2] 

ಅವಗಲಯಿಸು (ಕ್ರಿ). ಉರವಣಿಸು; ಅತಿಶಯವಾಗು : ಪಟಯಿಗೆ 
ಬಿಆಸ್ಲೊಡೆ ಬೀರದ ಪಟನಿಗೆಯಂ ನಿಜಕಿಸಲೆಂದೆ ಹರಿವಕ್ಷಮುನಲ್ಲಟ್‌ವೋಗೆ 
ಯೆಡ್ಛು ಮುಳಿಸವಗಟ್‌ ಯಿಸುತಿರೆ ನರನ ಬಿಲ್ಲಗೊಣೆಯುಮನೆಚ್ಚಂ 
(ಪಂಸಭಾ. ೧೨-೨೦೯), 

[ಅವಗಟ್ಕಾ + -ಇಸ್ಕು] 

ಅವಗಾಢ (ಗು). ಮುಳುಗಿದ; ಮಗ್ನವಾದ: ಅರ್ಥದೊಳವಗಾಢಮಾಗಿ 
ಬಿಡದುಣ್ಮುವ ಭಾವ (ಕುಸುಮಾ. ೧-೫). [ಸಂ.] 

ಅನಗಾಹ (ನಾ). ೧. ಮುಳುಗುವುದು. ೨. ಜಲಾಶಯದಲ್ಲಿ 
ಮೈಯನ್ನು ಮುಳುಗಿಸಿ ಸ್ನಾನಮಾಡುವುದು ; ಸ್ನಾನ: ಆಂ 
ಚಿಂತಾರ್ಣವಾಸಗಾಹದೊಳಿರ್ದೊಡೀ ಪೋದ ರಾತ್ರಿಯೊಳ್‌ ನಿನ್ನನೋಲ 
ಗಿಸಿ (ಶಾಂತಿಪು. ೬-೬೪ ವ)-&: ನೀರಿನ ದೋಣಿ; ನೀರನ್ನು ತುಂಬಿ 
ಡುವ ಪಾತ್ರೆ: “ಅವಗಾಹಃ, ಜಲದ್ರೋಣೀ - ಈ 3 ನೀರದೋಣಿ 
(ಹಲಾಯು. ೧೨೪-೬೯) ; “ಅವಗಾಹಮೆನೆ ಮರಗಿಯಕ್ಕು ೫. (ಮಂಗರಾ, 
೬೩-೨೬). ೪. ಆಳೆ: ಯೋಜನ ಸಹಸ್ರಾವಗಾಹಮುಂ.. . ಆಗಿ ನೆಲಸಿ 
ರ್ದಪಫ್ಪುದಧಸ್ಥಳಂಬಿಡದಧೋಲೋಕಂ (ಆದಿಪು. ೧-೪೯ ವ. ೫೦); 
ಸಪಾದಷಡ್ಕೋಜನಾವಗಾಹದೊಳಂ ಪಂಚಷಡ್ಕೊಜನಾಧೋಪವಿಸ್ತಾರ 
ದೊಳಂ (ಆದಿಪು. ೧-೬೨ ವ). ೫, - ಅವಗಹನ ೨: ಬಟೀಯಂಕ್ಟಾಯಿಕ 
ಸಮ್ಮಕ್ತ್ವ್ವಾನಂತಜ್ಞ್ಞಾನ ದರ್ಶನ ವೀರ್ಯ ಸೂಕ್ಸ್ಟ್ಮಾವಗಾಹಾ ಗುರುಲಘು 
`ತಾವ್ಯಾಜಾಧಂಗಳೆಂಬ ಗುಣಮೆಂಟುಂ (ಆದಿಘು. ೧೬೮೪೯, ವ್ಯ ೫೦), 


[ಸo.] 


ಅನಗಾಹಂಗೆಯ್‌ ೪೩೮ 


ಅನಗಾಹಂಗೆಯ್‌ (ಕ್ರಿ). ಸ್ನಾನಮಾಡು; ಮುಳುಗಾಡು : ಶೃಂಗಾ| 
ರಾಮೃತರಸಪೂರಿತದಿ ಮನಂಗೊಳಿಸುವ ನಾಭೀಕಾಸಾರದೊಳೆಂಗಜಗಜ 
ಮವಗಾಹಂಗೆಯ್ಯಲ್‌ (ಜಯಕಾ. ೩-೩೬). 

[ಅನಗಾಹ * ಗೆಯ್‌ (ಆ ಕೆಯ್ಮ್‌)) 

ಅವಗಾಹನ (ನಾ). - ಅವಗಾಹ ೧: 
ಸೊಕ್ಕಿ ದಾನೆಗಳ ಸಿಂದುರಂಬೊರೆದ ಸಲಿಲಂಗಳೊಳಂ (ಕಾದಂಪೂ. ೧೬) ; 
ಸಲಿಲಾವಗಾಹನಕ್ಕತಿಲಲಿತತೆಯಂ ಬನದೆಲರ್ಗೆ ಪಾದರಿಗಂಪಂ ಸುಲಭ 
ತೆಯಂ ನಿದ್ರೆಗೆ ನೆಳಲೊಳಗಿತ್ತುವು ಪರಿಣತಿಯೊಳೆ ಸೊಗಯಿಪ ಪಗಲ್ಸಳ್‌ 


[ಸಂ.] 


(ಶಾಕುಂತ. ೧-೩). 


ಅವಗಾಹನಕ್ಕೆಂದು ಬಂದ | 5| 


ಅವಗ್ರಹ 


ಹೈಹಸಾದವು ನಿಮ್ಮ. ಕೃಪೆಯವಗಾಹಿಸುವೊಡೇನರಿದು ದೈತ್ಯರು ಸಾಹಸಿ 
ಕರೇ ಸದೆವೆನೀ ಪುರಜನಕೆ ಹಿತವಹರೆ (ಕುವ್ಯಾಅ. ಓರಿಇ. ೧೩-೧೧). 
೩. ಚೆನ್ನಾಗಿ ತಿಳಿ; ಪೂರ್ಣವಾಗಿ ಅರಿ. [ಅವಗಾಹನ + -ಇಸ್ಕು] 


ಅನಗೀತ (ಗು). ೧. ತಪ್ಪು ತಪ್ಪಾಗಿ ಹಾಡಿದ. ೨. ನಿಂದಿಸಿದ; 


ತೆಗಳಿದ; ಹೀಯಾಳಿಸಿದ. ೩. ಮತ್ತೆ ಕಂಡ; ಉಪಲಬ್ಧವಾದ : 
“ಅವಗೀತಮುಪಲಬ್ಧಮೆನೆ ಮಗುಳೆ ಕಾಣ್ಣುದು? (ಮಂಗರಾ. 


[ಸೆಂ.] 


೧೩೩-೨೯). 


ಅವಗುಂಠನ (ನಾ). - ಅವಕುಂಠನ: ನವವಧುವಿನ ಅವಗುಂಠನವನ್ನು 


ತೆಗೆಯಲು ದಾಸಿಗೆ ಹೇಳಿದರು (ನಿಬಂಧ. 1, ೫೦). 


[ಸಂ.] 


ಅನಗಾಹನಂಗೆಯ್‌ (ಕ್ರಿ). -ಅವಗಾಹೆಂಗೆಯ್‌ : ಸರಯೂನದಿ|10| ಅವಗುಣ (ನಾ). ದುರ್ಗುಣ; ದೋಷ: ಅವಗುಣಮಿನಿತಾದೊಡಮಾ 


ಯೊಳನಗಾಹೆನಂಗೆಯ್ಕೆ ನೋಂತ ಭರತನದೆಂತೊ ಈಪೊತ್ತಿನೀ ಚಳಿಗೆ 
ಮನದಂದಪಂ (ಶ್ರೀರಾಮಾ. ೧೧-೨೦೫). 
[ಅವಗಾಹನ + ಗೆಯ್‌ (ಆ ಕೆಯ್‌,)] 
ಅನಗಾಹನಮಿರ್‌ (ಕ್ರಿ). ಮುಳುಗಿರು; ಮಗ್ಗವಾಗಿರು : ನಿನಗೆ ರಸ 


ಮೊಂದೆ ಶಾಂತಮೆ ಜಿನೇಂದ್ರ ಮನಮಾ ರಸಾಂಬುನಿಧಿಯೊಳಗವಗಾಹನ |15 


ಮಿರ್ದು ಮಿಕ್ಕ ರಸಮಂ ಕನಸಿನೊಳಂ ನೆನೆಯದಂತು ಮಾಡೆಮಗರುಹಾ 
(ಪೆಂರಾಮಾ. ೭-೪೨). ([ಅವಗಾಹನ + ಇರ್‌] 

ಅನಗಾಹನಸ್ನಾನ (ನಾ). ಜಲಾಶಯದಲ್ಲಿ ಮೈಯನ್ನು ಮುಳು 
ಗಿಸಿ ಮಾಡುವ ಸ್ನಾನ : ಹಿಮವತ್ಪರ್ವತದ ಮೇಲೂ ರಾಜಾಸ್ಥಾನದ | 


ಮರುಭೂಮಿಯಲ್ಲಿಯೂ ಶೀತೋದಕಸ್ನಾನವೂ ಅವಗಾಹನಸ್ನಾನವೂ |20 


ಸಾಧ್ಯವಲ್ಲ (ಆರ್ಯಧ. ೩೦). [ಅವಗಾಹನ * ಸ್ಥಾನ] 

ಅನಗಾಹನೆ (ನಾ). ಗಮನ; ಪರಿಶೀಲನೆ: ವಿಶೇಷನಿಧಿಯ ಅವಗಾಹನೆಗೆ 
ಸಲ್ಲಿಸಲಾಗುವ ಯೋಜನೆಗಳು ಮೊದಲು ಸಲಹಾಸಮಿತಿಯಲ್ಲಿ ಚರ್ಚಿ 
ಸಲ್ಪಡುವುವು (ಅಂತಸಂ. ೧೪೦); ಈ ವಿಷಯ ತಮ್ಮ ತ 
ತರು ಜು 

ಅನಗಾಹಪ್ರದ (ಗು). ಮುಳುಗಿಸತಕ್ಕೆ: ಅದಜೇನುಟೀವುದಿಂತೀ i 
ದಾಹಾವಗಾಹಪ್ರದಮೆನಿಪ ವಿಷಾದೋನ್ಮಾದಮಂ (ಚಂದ್ರು. ೫-೩೩). 

[ಸೆಂ. (ಅನಗಾಹ * ಪ್ರದ)] 

ಅನಗಾಹಮಿರ್‌, ಅವಗಾಹವಿರ್‌ (ಕ್ರಿ). ಮುಳುಗಿರು; ಮಗ್ನವಾ। 
ಗಿರು: ಭವಭಯಾಂಬುಧಿಯನುತ್ತರಿಸುವಂತುತ್ತರಿಸಿಯವಗಾಹಮಿರ್ದುಂ |30 
ಕೃತಾರ್ಥತೆಯನೆಯ್ದಾತಿಪ್ಪವರಫೀಕ್ಷಿಸಿ ಗಂಗೆ ಹೆಚ್ಚಿ ದಳು (ಹಚಕಾ. 

ಚಿತ್ಸು ಖಾಬ್ಧಿ ಯೊಳ್‌” ಕರಮವಗಾಹಮಿರ್ದನೀಶ್ವರ ಪಾದ 

ಸರೋಜಷಟ್ಟಿ ದಂ (ಶಬಶಂ. ೨-೧೦೦). ಅವೆಗಾಹನಿರ್‌ : ಮಜ 

ದೊಮ್ಮೆ ಕುಡಿತೆಗೊಂಡು ಕುಡಿದೆನಾದಡೆ ಮುಕ್ತಿಯವಗಾಹವಿರ್ದನಾದಡೆ 

ಗಣೇಶತ್ವ ಸಾರ್ದಡೆ ಮಹಾರುದ್ರತ್ವವಡೆವರೀ ಗಂಗೆಯಿಂದ (ಹಚಕಾ. 

ಏಪೊಗಳ್ವೆನವಗಾಹವಿರ್ದು ಸರೋವರದಿನೊಂದಾನೆಯೆ 
ದ್ಹುದು (ಸಾಳ್ವಭಾ. ೬-೧೦). [ಅವಗಾಹ * ಇರ್‌] 

ಅವನಗಾಹವಿರ್‌ "ಅವಗಾಹಮಿರ್‌' ನೋ. 

ಅವಗಾಹಿತ (ಗು). ೧. ಆಳವಾಗಿ ತಿಳಿಯಲ್ಪಟ್ಟ ; ಮನನ ಮಾಡ 
ಲ್ಪಟ್ಟಿ. ೨. ಒಳೆಕೊಂಡ : ಜಿನಮತದಂತೆ . .. ಅವಗಾಹಿತ ಸಮಸ್ತ |40 
ಪದಾರ್ಥಮುಮಾದ ಗಗನಮಂಡಲಮಂ (ಚಂದ್ರಪು. ೯-೪ ವ). [ಸೆಂ.] 

ಅವಗಾಹಿಸು (ಕ್ರಿ). ೧.(ಜಲಾಶಯದಲ್ಲಿ) ಮುಳುಗಿ ಸ್ನಾನಮಾಡು : 
ಗೌತಮಿಯೊಳ್‌ ಕರಮವಗಾಹಿಸಿ ದಾನಮಪಿರದಿತ್ತೊಡೆ ನರಕಮುಕ್ತರಕ್ಕುಂ 
ಪಿತೃಗಳ" (ಎಷ್ಟು ಪು. ೧೨-೯೯). ೨. ವ್ಯಾಹಿಸು; ಹರಡು: ಆ ಮಹಾವನ 
ವಹ್ಲಿಭೂತಸ್ತ್ಲೋಮ ಸಂಹೃತಿ ಕರ್ಮಶೌರ್ಕೋದ್ದಾಮವವಗಾಹಿಸುತ 45 
ಬರುತಿರೆ ಮುಂದೆ ಚೂಣಿಯಲಿ ಧೂಮವಿಳಿದುದು (ಕುವ್ಯಾಆ. ೨೦-೫೯) ; 


೧೦-೩೨) ; 


35 


೧೦-೩೦) ; 


ಅವಗುಣಿ (ನಾ). ಕೆ 


ಅವಗೂಹನ (ನಾ). ೧. ಮರೆಮಾಡುವುದು; 


(ತೊ ೨ಎಮ್‌ಲಾ್‌ವೈೆ! ೨.5, 


ಅವಪೃಹ್ಯಮಾಣ (ಗು). ಹಿಡಿಯಲ್ಪಟ್ಟಿ, : 


ಅವಗೆವಾಡಿ (ನಾ). ಒಂದು ಊರಿನ ಹೆಸರು: 


ಕವಿತಾಬಂಧಮನಶೇಷಮಂ ದೂಹಿಸುಗುಂ (ಕವಿರಾ. ೧-೪೩); ಎನ್ನ 
ಕಾಯದೊಳುಳ್ಳವಗುಣಂಗಳ ಕಳೆದು ಕೃಪೆಯ ಮಾಡಯ್ಯ (ಬಸವ. 
೨೬೦). [ಂ.] 

ಟ್ವಸ್ವಭಾವವುಳ್ಳವನು; ದುರ್ಗುಣಿ; ದೋಷಿ: 
ಗುಣಂಗಳಂ ದೋಷಮೆಂದು ದೋಷಂಗಳುಮಂ ಗುಣಮೆಂದು ಪಟವ 
ಪೊಗಟ್ಟಿವಗುಣಿಗಳ ಗುಣಮಂ ಗುಣಜ್ಞ ನೇನೆಣಿಸುವುದೇ (ಸುಕುಮಾ. 
೧-೪೮) ; ನಿಮ್ಮನಜಕಿಯದವಗುಣಿಗಳ ತೋಣದಿರಯ್ಯ ನಿಮ್ಮ ಧರ್ಮ 
(ಬಸವ. ೫೧೩). (ಸೆಂ. ಅವಗುಣಿನ್‌] 

ಬಚ್ಚಿ ಡುವುದು. 


೨. ಆಲಿಂಗನ. [ಸಂ.] 


ಅನಗೂಹಿತೆ (ಗು). ೧. ಮುಚ್ಚಲ್ಪಟ್ಟ; ಮರೆಮಾಡಲ್ಪಟ್ಟ : ಆನಿನೇ 


ಷಾಹಿತನಾಸ್ಯಗಹ್ವರ ವಿನಿರ್ಯಲ್ಲೊ ಹಿತಂ ಕಾಕ ಗ ೈಧ್ರನಿಕಾಯಚ್ಛ ದನಾವ 

ಗೂಹಿತನೆನಲ್‌ ಬಿಲಕ್ಲಿರ್ದನಂ (ಜಗವಿ. ೪-೫೯). ೨. ಆಲಿಂಗಿಸಲ್ಪಟ್ಟ. 
[ಸಂ.) 

ಆ ಕಾಂತೆಯನುಪಸಂಹ್ರತ 

ಮನ್ನು 'ಔೀಗೆಯುಂ ಗದ ್ಲದಿಕಾವಗೃಹೃ ಮಾಣಕಂಠೆಯುಮಾಗಿ (ಕಾದಂಉ. 

ಜಳ). [ಸಂ.] 

ಶ್ರೀಮ[ದ್ಭು]ವನ್ಮಕ 

ಮಲ್ಲದೇವರ್ಗ್ಗೆ ಅವಗೆವಾಡಿಯ ನೆಲೆವೀಡಿನೊಳ್ಳಿನ್ನಪಂಗೆಯ್ದು ಪರಮೇ 

ಶ್ವರ ದತ್ತಿಯಾಗೆ ಪಡೆದು (ಸೌಇಇ. X1-;, ೧೧೭-೧೬ ; 1076). 
[ಅವಗೈ * ವಾಡಿ] 


| ಅನಗ್ರಹ (ನಾ). ೧. ಬೇರ್ಪಡಿಸುವುದು; ದೂರಮಾಡುವುದು. 


೨. ಅಡ್ಡಿ; ತಡೆ. ೩. ಹಿಡಿತ; ಹತೋಓ. ೪. ಮಳೆಯಿಲ್ಲದಿರು 
ವುದು; ಅನಾವೃಷ್ಟಿ. ೫. ಆನೆಯ ಹಣೆ: ಅಂತು ಬಂದಾ ತ್ರಿಶೂಲ 
ಮವಗ್ರಹಮನುರ್ಚಿ ಪಂ6ಪೇ3ಚಕದೊಳ್‌ ಪೊಯ್ದಿನಂ ... ಕುಳಿತ್ತೆಸೆ 
ದಿರ್ದಂ ಗಜದೈತ್ಯಂ (ವೀರವಿ. ೫-೫೭ ವ, ೫೮). ಹಿ. ಬೈಗಳಿನ ಮಾತು. 
೭. [ಜೈನ] ನಾಲ್ಕು ಬಗೆಯ ಪ್ರತ್ಯಕ್ಷ ಪ್ರಮಾಣಗಳಿಂದ ಬರುವ 
ಜ್ಞಾನಗಳಲ್ಲಿ ಒಂದು : ಸಕಲವಿನೇಯಸಂಹತಿಯೊಳಲ್ಲದವಗ್ರಹ 
ಮೆಂಬುದಿಲ್ಲ (ಅಜಿಪು. ೧-೨೨); ಅವಗ್ರಹ - ಅವಗ್ರಹೆಮುಂ, ಈಹಾ - 
ಈಜಹೆಯು 0೦, ಅವಾಯ - ಅವಾಯಮುಂ, ಧಾರಣಾ - ಧಾರಣೆಯು 
ಮೆಂದು ಮತಿಜ್ಞಾನಪವಿಕೆಲ್ಪಂ ಚತುವಿ೯ಧಂ...ಕಣ್ಣಿಂ ಬಣ್ಣಂ 
ಬಿಳಿದೆಂದುಕೊಳ್ವಂತೆ ವಿಷಯ ವಿಷಯಿ ಸನ್ನಿಪಾತಮಾಗೆ ಸತ್ತಾವರೋಕನ 
ದರ್ಶನಮಕ್ಕುಂ ತದನಂತರಂ ಅರ್ಥಗ್ರಹಣಂ ಅವಗ್ರಹಂ (ತ ತ್ತ್ವಪ್ರ 
೫೬) ; ಪ್ರಮಾಣವು ಪ್ರತ್ಯಕ್ಷ, ಸರೋಕ್ಷನೆಂದು ಎರಡು ವಿಧ... ಒಂದನೆ 
ಯದರಲ್ಲಿ ಅವಗ್ರಹ, ಈಹ, ಅವಾಯ, ಧಾರಣಯೆಂದು ನಾಲ್ಕು ವಿಧ 
(ಹಿಂದಸಾ. ೮೫). [ಸಂ.] 


ಅನಗ್ರಹಚಿಹ್ನೆ 


ಅನಗ್ರ ಹಚಿಹ್ನೆ (ನಾ). [ವ್ಯಾಕ] ಸಂಸ್ಕೃತ ಸಂಧಿಯಲ್ಲಿ ಏಕಾರಾಂತ! | 
ಅಥವಾ ಓಕಾರಾಂತವಾದ ಪದಗಳೊಡನೆ ಮುಂದಿನ "ಅ'ಕಾರವು 
ಲೀನವಾಗಿರುವುದನ್ನು ಸೂಚಿಸುವ *' ಚಿಹ್ನೆ. ಉದಾ: ತೇಹಿ ಎ 
ತೇ + ಅಪಿ;'ದೇವೊತತ್ರ ಇ ದೇವೋ + ಅತ್ರ. ಸವರ್ಣದೀರ್ಫಸಂಧಿ! | 
ಯಲ್ಲಿಯೂ ಕೆಲವು ವೇಳೆ ಈ ಚಿಹ್ನೆಯನ್ನು ಬಳಸುವುದುಂಟು. | 5 
ಉದಾ: ತಥಾಸ್ತು - ತಥಾ * ಅಸ್ತು. [ಅವಗ್ರಹ * ಚಿಹ್ನೆ] | 

ಅವಗ್ರಹಣ (ನಾ). - ಅವಗ್ರಹ ೧, ೨, ೩. [ಸಂ.] 

ಅನಗ್ರಹಿಸು (ಕ್ರಿ). ೧. ಹಿಡಿ; ಆಕ್ರಮಿಸು: ರೋಮಾಳಿಯೆಂಬ ಕರಿ 
ಯುರಗ ತದ್ವನಿತೆಯಾನನೇಂದುವನಟ್ಟ ತಾನವಗ್ರಹಿಪೆನೆಂದು (ಭಿಕ್ಸಾಚ. 
೩-೨೨). ೨, ಆವರಿಸು; ವ್ಯಾಪಿಸು : ಬೇರಿಲ್ಲದ ಗಿಡುವಿಂಗೆ ಪರಿಮಳ |10 
ವಿಲ್ಲದ ಪುಷ್ಪ ಹುಟ್ಟ ರೂಹಿಲ್ಲದ ಅನಲನು ಅವಗ್ರಹಿಸಿತ್ತು ನೋಡಾ | 
(ಅವಚಂ. ೬೮-೨೯೭) ; ಅಯ್ಯ ನಿಮ್ಮನೆನ್ನ ಪಂಚಮುಖದಲ್ಲಿ ಧರಿಸಿದಡೆ | 
ನೀವೆನ್ನ ಸರ್ವಾಂಗವನವಗ್ರಹಿಸಿಕೊಂಡುದ ನಾನೇನೆಂಬೆನಯ್ಶ (ಅದವ. 
೮೯) ; ಕುಲಮದವೆಂಬುದಿಲ್ಲ... ಆವ ಮದವೆಂಬುದಿಲ್ಲ ನೀನವಗ್ರಹಿಸಿದ 
ಕಾರಣ (ಮಹಾಸಾ. ೧೧೯). ೩, ಸ್ವೀಕರಿಸು; ಪರಿಗ್ರಹಿಸು: ಪರಮ 
ಪ್ರಸಾದವನವಗ್ರಹಿಸಿ ಪರಮಸುಖಿಯಾಗಿಪ್ಪ ಮಹಾಶರಣನ ತೋಣಾಸೆನ್ನ 
ಬದುಕಿಸಾ (ಆದವ. ೮೪). [ಅವಗ್ರಹಣ + -ಇಸ್ಕು] 

ಅನಗ್ರಾಹ (ನಾ). - ಅವಗ್ರಹ ೨, ೩, ೪. [ಸಂ] 

ಅನಗ್ಪಾಹಕ (ನಾ). ಗ್ರಹಿಸತಕ್ಕದ್ದು; ಒಳಕೊಳ್ಳುವಂಥದು ಎ 
ಹಡಿಯುವಂಥದು: ಘನವ ಕಂಡು ಮನ ಅನಗ್ರಾಹಕವಾಯಿತ್ತು ಕಂಡು 
ಕಂಡು ಮನ ಮಹಾಘನವಾಯಿತ್ತು (ಅವಚಂ. ೧೫೦-೬೮೮). [ಸಂ.] 

ಅವಘಟಿಸು "ಅವಗಡಿಸು? ನೋ. 

ಅವಘಟ್ಟಿನ (ನಾ). ೧. ತಳ್ಳುವುದು; ನೂಕುವುದು. ೨. ತಾಗುವುದು; 
ಘರ್ಷಣೆ. ೩. ಕಲಕುವುದು; ತೊಳಸುವುದು. [ಸಂ.] 

ಅವಘಡ "ಅವಗಡ? ನೋ. 

ಅವಘಡಿಸು "ಅವಗಡಿಸು? ನೋ. 

ಅನಘಾಟಕ (ನಾ). ಮಧ್ಯದಲ್ಲಿ ಕ್ರಮವಾಗಿ ಸಣ್ಣಿ ಮುತ್ತುಗಳಿರುವ 
ಹಾರ: ಸುವರ್ಣಪದಕ ವಿರಚನಾದಿ ಚೀದದಿಂ ಪ್ರತ್ಕೇಕ ಶೀರ್ನಕೋಪ 
ಶೀರ್ಸಕಾವ [ಪಾಕಾಂ. ಮ]ಘಾಟಿಳ ಪ್ರಕಾಂಡಕ ತರಳತರ ಬಂಥೋಪ 
ಪದಪಂಚಕಸಮೇತಂಗಳಾಗಿ ಪಂಚಪಂಚಾಶತ್‌ ಪ್ರಮಾಣಂಗಳೊಳಾದ 
ಹಾರಂಗಳುಮಂ (ಆದಿಪು. ೮-೫೪ ವ); “ಮಧ್ಯದಲ್ಲಿ ಕ್ರಮವಾಗಿ ಒಂದ 
ಕ್ಕಿಂತ ಒಂದು ಸಣ್ಣನಾಗಿರುವ ಮುತ್ತುಗಳಿಂದ ಮಾಡಲ್ಪಟ್ಟ ಯಸಪ್ಟಿಗೆ 
(ಹಾರಕ್ಕೆ) ಅವಘಾಟಿಕವೆಂಬ ಹೆಸರು” (ಆದಿಪು. ಕೋಶ). [೫ಂ.] 

ಅನಘಾತ (ನಾ). ೧. ಬಲವಾದ ಸೆಟ್ಟು. ೨. ಅಪಾಯ ; ಅಪಘಾತ. 
೩. ಮಿದಿಯುವುದು ; ಕುಟ್ಟುವುದು. [ಸಂ.] 

ಅವಚ (ನಾ). ೧. ಮಾತಿಲ್ಲದ ಸ್ಥಿತಿ; ಮೌನ. ೨. ಒಂದು ಮಸೆ 
ತನದ ಹೆಸರು (7): ಅನಚಾಗ್ರಗಣ್ಮರೂರ್ಜಿತಪುಣ್ಮರ್‌ (ಎಇ. ೪1, 
೨೧೫-೩ ; 1057). [ಸಂ. ಅವಚಸ೯] 

ಅನಚಂಬಡು (ಕ್ರಿ). ವರ್ಣಿಸಲು ಅಶಕ್ಯವಾಗು; ಅವರ್ಣನೀಯ 
ವಾಗು (?) : ಸಂಗರಲಾಭೋತ್ಸವಪುಷ್ಟಾಂಗತೆಯಿಂ ಕಿಜಿಯವಾದೊ | ೪ 
ಡಲ್ತಿಜನಳ್ಳಾ ಪೊಂಗವಚಂಗಳನಿತ್ತರ್‌ ಪಾಂಗವಚಂಬಡುನಿನಂ ಮಹಾ | | 
ನೀರಭಟಿರ್‌ (ಚಂದ್ರಪು. ೧೦-೬೪). [ಅವಚ + ಪಡು] 

ಅನಚಟಿ (ನಾ). ಅನಿರೀಕ್ರಿತವಾಗಿರುವುದು : ಕೋಡಿನ ಕೊನೆಯಲಿ 
ಡವರಿಸಿತು ಕುಸುಬಿತ್ತು ಕೆಡಹಿತ್ತು ಕೆಲಬಲಕ್ಕ ವಚಟದೊಳಾದಿಗೊಂಡುಜು 
ಬಿತ್ತು (ಸೋಮಚ. ೫-೩೬). 

[?. ! ಮರಾ. ಅವಚಟ ಎ ಇದ್ದಕ್ಕಿದ್ದಂತೆ, ಅನಿರೀಕ್ಷಿತವಾಗಿ] 


15 


50 


35 


45 


೪೩೯ 


ಅನಚಜ್ಯು 


ಅನಚಯ (ನಾ). (ಹೂವು ಹಣ್ಣು ಮೊದಲಾದುವನ್ನು) ಕೊಯ್ಯು 
ವುದು; ಬಿಡಿಸುವುದು. "ಪುಷ್ಪಾಪಚಯ' ಪರಾ. [ಸಂ.) 


| ಅವಚರು "ಅವಚಟಜು? ನೋ. 


ಅನಚವಾಡಿ (ನಾ). ಒಂದು ಊರಿನ ಹೆಸರು: ಅವಚವಾಡಿಯ 
ಪೆರ್ಮ್ಮಡಿಗಾವುಣ್ಷನಲಕೊಳ ಆದಿತ್ತನ ಮೆಳೆಯ ಪುಣಸು ಗ ಸತ್ತಂ 
(ಎಕ. 1೫, ಚಾಮರಾ. ೧೩೪-೯ ; 859). [ಅನಚ್ಛ * ವಾಡಿ] 
ಅವಚವಿಸು (ಕ್ರಿ). ಕಾಂತಿಹೀನವಾಗು ; ಮಸಕಾಗು : ಮತ್ತೊಂದೆಡೆ 
ಯೊಳ್‌' ಅವಚವಿಸಿ ಪೊಯ್ದ (ಪಾಕಾಂ. ಜಿಸಿಪೋಯ್ತು] ನೇಹಂ ತವೆಯ 
ಲೊಡಂ ಗುಣಮನುರುಪಿ ಹಿರಿದಾಗಿಯೆ ಪೆರ್ಚುವ ಸೊಡರ್ಗಳ ಪೆರ್ಚಂ 
ನಗುವವೊಲುಜ್ಜಳಿಸಿದುವು ವಿಮಳ ಮಣಿದೀಪಿಕೆಗಳ೯ (ಲೀಲಾವ, ೩-೨೦). 
[ಅನ್ಯ + ಚವಿ + -ಇಸ್ಕು] 
ಅವಚಣ “ಅವಚಟ್ಮು' ನೋ. 
ಅವಚಯಾಗಿಸು (ಕ್ರಿ). ಬೇಸರಪಡಿಸು; ಜುಗುಪ್ಸೆಯನ್ನುಂಟು 
ಮಾಡು : ಪೊಂಬೆಸದಿಂದಮೆಯ್ದೆ ಸಮೆದಂತೆಸೆದೊಪ್ಪುನ ಬಣ್ಣಮುಂ 
ಕರಂ ಪಂಬಲಿಸಲೈ ತಕ್ಕ ನಚಲಾಗಿಸದೋಗರಗಂಪುಮಾವ ಪೂಪಿಂ ಬಗೆ 
ವಾಗಳಿಂತಿವಜೊಳಗ್ಗ ಳಮಾದೊಡಮಕ್ಕೆಟಾ ಮರುಳ್ನುಂಬಿಗಳೇಕೆ ಸಂಸಗೆ 
ಗಳೊಳ್‌ ಪಗೆಗೊಂಡುವೊ ನಿರ್ನಿಮಿತ್ತದಿಂ (ಕಾವ್ಯಾವ. ೧೩೮). 
[ಅವಚಜ್ಯು + ಆಗ್ಕು + -ಇಸ್ಕು] 
ಅವಚಹಖ್ಮು, ಅವಚರು (ಕ್ರಿ). ಬೇಸರಪಡು; ಜುಗುಪ್ಸೆಹೊಂದು. 
ಅವಚತ್ತು, ಅವಚರ್ತು (ಭೂತಕೃ): ದಿವಸಮನೊಂದು ಮೇಣೆರಡು 
ಮೂಜಕಿನೆ ನಿಲ್ವುದು ಮೂಜುತಿಂಗಳಾಯ್ತ ವಚಜನಿಂತು ನಿಂದನೊಳನೇ 
(ಅದಿಪು. ೯-೮೯); ಒಂದೆ ಕೋರಕದೊಳಟ್ಛಮೆವೆತ್ತವಚತ್ತು ಲಂಘ 
ನಂಗೆಯ್ತುದುಮಾದುದಾ ಮಧುಪ ಕೀರ ಪಿಕಾಳಿಗೆ ನಂದನಂಗಳೊಳ್‌ 
(ಶಾಂತಿಪು. ೧-೬೩); ವಿಷಯಸುಖಕ್ಕ ವಚತ್ತೆಂ ಪಡೆದುಕೊಳ್ತೆನಕ್ಷಯ 
ಸುಖಮಂ (ಅಜಿಪು. ೨-೭೯) ; ಕರಶಾಖೆಗಳವಚರ್ತ್ರಂತಿರೆ ಜಳಯಂತ್ರಕ್ಕೆ 
ಮೆಲ್ಲನಾದುವು . .. ಬೆಡಂಗಿಯರ ತನುಲತೆಗಳ (ಅನ ೦ ಪು. ೭-೪೯); 
ತೆರ ಳು ವಲಸಿತ ತೆಅದಿ ನೊಗಮುಂ ಸುರುಳ್ಳುವವಚತ್ತಂತೆ ದೇಹಂ 
(ಕುಮುರಾ. ೫-೧೯); ಅವಚಣದಿನ್ನೆಗಂ ಸವಿದೆನಿಂದ್ರಿಯಸೌಖ್ಯಮಂ 
(ಪಂಠಾಮಾ. ೬-೬೬) ; ಮುಪ್ಪಿನೊಳ್‌ ವಿಷಯಸುಖಕ್ಕವಚಜರಿತರರ್‌ 
ನರಪತಿಯವಚರ್ತೆಂ ಕರಗೆ ಮುಗಿಲದೇಂ ವಿಸ್ಮಯಮೋ (ಪಾರ್ಶ್ಮ್ವಪು. 
೪೨೭೪) ; ಮುಂಬನಿಗಳು ಪವಣಿಸದೆ ಸುರಿಯೆ ಚಾತಕನಿಕರ ಕೊರಳೆತ್ತಿಯ 
ವಚಆದೆ ಚಂಚುಪುಟಿವಂ ತೆಆಕಿದು ನಲಿದೀಂಟದುವು (ಸಾಳ್ವಭಾ.೧೬-೧೯). 
ಅನಚರು : ಹೇಸಿಗೆಯ ಕಾಣ್ಯೆಗಳಿಗವಚರುತ್ತೊರ್ಮೆ (ಶ್ರಿ £ ರಾಮಾ. 
೪೫೯-೨೮). [ಅವ್ಯ * ಚಜ್ಜು] 
ಅವನಚಣ್ಮು, ಅವಚಅ (ನಾ). ಬೇಸರ; ಜುಗುಪ್ಸೆ: ಅವಚಅನಿಂದ್ರಿಯ 
ಸೌಖ್ಯಮಾಯೆ ವಿರಕ್ತಿಯಿಂದವನಿಯನಿತ್ತು (ಪಂರಾಮಾ. ೧೦-೧೨೧); 
ಅವಚಜನಾಗಿಸದೆಸೆದಿರ್ದುವು ನೇದೀದ್ವಾರನುಂಗಳಂ ನಿಧಿಪ್ರತಿಹಾರೆನಿತಾ 
ನೆಂಗಳ್‌(ಚಂದ್ರಫು. ೧೫-೩೮) ; ಕರ್ಣಪೂರ ಕೈರವದ ರಜಂ ತೆಅಂದಿರದೆ 
[ರಿದು3ಮೆಲ್ಲೆ ಲರಿಂ ಪೊಜಸೂಸಿ ಪೊಕ್ಳುದೆಂಬವಚಜಕೊಳೀಕೆ ಚಾಮರದ 
ಕಾಮಿನಿಯಂ ಕಿಸುಗಣ್ಣಿ ನೋಡಿದಳ್‌ (ಧರ್ಮನಾ. ೩-೪೨). ಅವಚಖ : 
ಪೆಜತೊಂದು ತಾಣದೊಳವಚಅಮಾದ ಪಟವೇಟದಿನಿಲ್ಲದ ದೋಷಮನಿ 
(ಲ)ಟ್ವಿಲ್ಲಣೆಗೆಮುಳಿಸಂ ಮುಳಿದೊಲ್ಲದೆ ಪೋಪನನೆರಡಿಲ್ಲದೆ ನಲ್ಲಳ್‌ಸಿಡಿದು 
ನಿಂದು (ಶಾಂತಿಪು. ೮-೧೦೪ ವ); ಎನಗೆಂತುಂ ದುರ್ವಹಮಪ್ಪನೂನ 
ಸಾಮ್ರಾಜ್ಯಭರಮನಿದನವಚಜಮೆಂ[ಮಂ) ದಿನಿತಾಗಿರೆ ತಳೆನತಿಬಳರ 
ನುಸಮಿತರ್‌ ಪುತ್ರರಾದರಾಹವಜೈತ್ರರ್‌ (ಶಾಂತೀಶ್ವ. ೬-೮೦). 
[ಆ ಅವಚಲು,] 


ಅವಚಿತ 


ಆವಚಿತ (ಅ). ಇದ್ದಕ್ಕಿದ್ದಂತೆ; ಅನಿರೀಕ್ಷಿತವಾಗಿ : ಒಬ್ಬ ದಿವ್ಯದೇಹ 
ಧಾರಿಯಾದ ಪುರುಷನು ಅನಚಿತವಾಗಿ ಆ ಸ್ಥಳದಲ್ಲಿ ಪ್ರಕಟನಾಗಿ 
(ಮಂಜುಕ. ೧೬೧). [*- ಮರಾ. ಅವಚಿತ] 

ಅವಚಿತ್ತ (ನಾ). ಪ್ರಜ್ಞೆಯಿಲ್ಲದಿರುವುದು; ಪರವಶತೆ: ಶಿವನಿಳಯ 


ದತ್ತಲೆಯ್ತಂದನಾ ಕಣ್ಣಂದನಪಚಿತ್ತನು [ಸಾಳಾಂ. ಚಿತದೊಳು] ರವಣಿಸಿ | 5 


ತೆಆಕಿತೆಟ ಕದವೆನೆಂದ (ಕಣ್ಣರ. ೧೨೯-೨೨). 
ಆವಚು; "ಅಮರ್ಚು? ನೋ. 
ಅಷಚ್ಯು (ನಾ). - ಅವಚಲ್ಲು : ತವದುತ್ಯಂಕತೆ ಮಳ್ಳುಮಳ್ವದೆಆಕಂ 
ತ ಳ್ಳ ಯ್ಯ ದಟ್ಟ ಆ ಮನಕ್ಕ ವಚಂಮಾಡದಳುರ್ಕೆ ಕುಂದದಳುಖೇವಂ 
ಗೊಳ್ಳದಾಸಕ್ತಿ (ಶಾಂತಿಪು. ೭-೩೭). [?] 
ಅವಚೂಡ (ನಾ). ಬಾವುಟದ ತುದಿಯಿಂದ ಕೆಳಕ್ಕೆ ನೇತಾಡುವ 
ಆಭರಣ; ಅಲಂಕಾರಕ್ಕಾಗಿ ಕಟ್ಟಿದ.ನೇಲುವ ಕುಚ್ಚು: “ ಉಚ್ಚ ಜಾ, 
ಅವಚೂಡಾ- ಈ 3 (ಪರಿವಿಡಿಯೆಂ) ಹಳಯಿಗೆಯ ಮೇ(ಎ)ಆೆ 
ಮೊಗದ ಕೆಳಗೆ ಕಟ್ಟಿದ ಕುಂಚಂ ' (ಹಲಾಯು. ಭಧ [ಸಂ.] 
ಅವಚೂರ್ಣಿತ (ಗು). ೧. ಪುಡಿಮಾಡಲ್ಲ ಟ್ಟಿ; ಚೂರ್ಣಿಸಿದ. 
೨. ಪುಡಿಯನ್ನು ಮೇಲುದುರಿಸಿದ; ಪ ಕ್ಸ ನ್ನು ತಳಿದ; 
ಪುಡಿಯನ್ನು ಸೇರಿಸಿದ. [ಸಂ.7 
ಅನಚೂಲ (ನಾ). - ಅವಚೂಡ. ` [ಸಂ.] 
ಅವಚ ೈನ್ನ್ನ (ಗು). ಮುಚ್ಚಲ್ಪಟ್ಟಿ; ಆವೃತವಾದ: ಆ ಮಹಾದೇಖ 
".ಧವಳಕರಡುಕಾವಚ್ಚ, ತ ನೃ ಬೃಕಂಜುಕೀಜನ ಪರಿವೃತೆಯುಮಾಗಿ 
ಹ ೩-೧೩ ವ). 28] 
ಅವಚ್ಛಿತ್ಸ. (ಗ). :೧; ಕತ್ತರಿಸಲ್ಪಟ್ಟ; ಮುರಿದ: ಕತ್ತರಿಸಲ್ಪಟ್ಟ 
ಭಾಗವು. 'ಅವಚ್ಛೆನ್ನ (ಹಿ :ಜಸಾ, ೧೯೯). ೨. ನಿ ಶಿ ತವಾದ. 
೩. ವೈಲಕ್ಷಣ್ಯಹೊಂದಿದ. . ಳ್ಳ [ತರ್ಕಶಾ] ಒಂದು ವಸು ಓ್ರವಿನಲ್ಲಿ | 
ಮಾತ್ರವಿರುವ ವಿಶೇಷ ಗುಣಜಾತಿಕ್ರಿಯಾ ಧರ್ಮಗಳ ಮೂಲಕ | 
ಅದು ಇತರ ಎಲ್ಲಾ ನಸ್ತುಗಳಿಂದಲೂ ಪ್ರತ್ಯೇಕಿಸಲ್ಪಟ್ಟ. [ಸಂ.7 
ಅವಚ್ಛೇದ (ನಾ). ೧. ಕತ್ತರಿಸುವುದು: ಉದ್ದವಾದ ಕಟ್ಟಿಗೆಯನ್ನು 
ಕೊಡಲಿಯಿಂದ ಕತ್ತರಿಸುವ ಹಾಗೆ ದೊಡ್ಡ ವಸ್ತುವನ್ನು ಚಿಕ್ಕ ದಾಗಿ ಮಾಡಿ 
ಕೊಳ್ಳುವುದಕ್ಕೆ ಅವಚ್ಛೀದವೆಂದು ಹೆಸರು (ಹಿಂದಸಾ. ೧೯೯). ೨. ತತ್ತ್ವಂ. 
ಸಿದ ಭಾಗ್ಯ ಅಂಶ. ೩. ವಿಶೇಷಣತ್ವ. ೪. ವೈಲ ಕ್ಷಣ್ಯ.|50 
೫. ವ್ಯತ್ಯಾಸ ಕಾಣುವುದು; ಭೇದವನ್ನು ತೋರಿಸುವುದು. 
೬. ಎಲ್ಲೆ; ಮೇರೆ. [ಸೇ.] 
ಅವಚ್ಛೇದಕ (ಗು). ೧. ಬೇರ್ಪಡಿಸಿ ತೋರಿಸುವ; ಭೇದವನ್ನು 
ತೋರಿಸುವ; ವೈಲಕ್ಷಣ್ಯಸೂಚಕವಾದ. ೨. ವಿಶಿ ಷ್ಟವಾದ 
ಸ್ವಭಾವದ. [ಸಂ] 
ಅನಜೆ (ನಾ). ಅಂಬಟೀಗಿಡ: 
(ಮಂಗರಾ. ೩೫-೧೩). [ಸಂ.] 
ಅವಜ್ಞತೆ (ನಾ). ಕಡೆಗಣಿಸುವುದು; ಉಪೇಕ್ಷೆ; ಅಲಕ್ಷ್ಯ: ಸಂಸ್ಕೃತದ | 
ವಿಷಯದಲ್ಲಿ ಅನಜ್ಞತೆಯನ್ನು ತೋರದೆ ಸುಂದರವಾದ ಕಾವ್ಯ ವನ್ನು ! 
ರಚಿಸುವುದೆಂಬ ಪ್ರತಿಜ್ಞೆಯನ್ನು ತಿಳಿಸಿರುವನು (ಬಾಲಪ್ರ. 11, 1. 140 
(ಸೆಂ. ಅವಜ್ಞ ತಾ] | 
ಅವಜ್ಞ್ಯಾತ (ಗು). ಉಪೇಕ್ಷೆಮಾಡಲ್ಪಟ್ಟ ; ಕಡೆಗಣಿಸಿದ. [ಸಂ.] : 
ಅವಜ್ಞೆ. (ನಾ). ಉಪೇಕ್ಷೆ; ಅಲಕ್ಷ್ಯ: ತನಣ್ಟೆ ಯಂ ಮಾಡಿ ಪಕ್ಕಿ! 
ಗಳೆಲ್ಲಮಿರೆ (ಪಂಚಶಂ. ೨೮೯-೨೦): ಶಾಸನಕವಿ ಹಾಗೆ ಇದ್ದೂ ವತ 
ಗಳನ್ನು ಸೇರಿಸದೆ ಮಹಾರಾಣಿಗೆ ಅವಜ್ಞೆಮಾಡುತ್ತಿರಲಿಲ್ಲ (ಸವತಿ. ! 4 


ಪ್ರ [ಸೆಂ. ಅವಜ್ಞಾ] | 


(ಸಂ. 


15 


ಆ ಅವಜೆಯೆನಲಂಬಟಿಯೆನಿಕ್ಕು » | 


ಸ್ನಾ. ೭). 


೪೪೦ 


10] ಅನಟಯ್ಸು, 


ಅವಟಯ್ಸು 


ಅವಜ್ಞೆ ಗೆಯ್‌ (ಕ್ರಿ). ಅಲಕ್ಷ್ಯಮಾಡು ; ಕಡೆಗಣಿಸು; ಉಪೇಕಿಸು : 
ನಿಖಳಜನಪೂಜಾರ್ಹರನವಜ್ಜೆಗೆಯ್ಯಲಾಗದು (ಕಾದಂಪೂ. ೭೫೩) ; 
ಎಮ್ಮಂತಪ್ಪ ಪಬಕಿಯರುಮನಾಪ್ತರುಮನವಚ್ಜಿಗೆಯ್ದಲ್ಲಿಯಾನುಂ ಬಂದ 
ಚಲ್ಲಪೊತ್ತನ ಬೆಲ್ಲವಾತುಗಳಂ ಕೈಕೊಂಡು (ಪಂಚತಂ. ೧೦೫೯); 
ಭೂಪೋತ್ತ ಮನಾಜ್ಞೆಯನವಜ್ಞೆಗೆಯ್ಕೆ ಕೊಡೆನೆಆಲ್‌: ನೆತ್ತಿಗೆ ಗೆಂಟಿಕ್ಕುಂ 
(ಪಂರಾಮಾ. ೭-೫೨). [ಅವಜ್ಞೆ * ಗೆಯ್‌ (ಆ ಕೆಯ್‌,)] 
ಅವಟ (ನಾ). ಹಳ್ಳ; ಕುಳಿ; ರಂಧ್ರ : “ಅವಟಂ, ಛಿದ್ರಂ.. 
ಈ ೧೫ ಕುಲಿ? (ಹಲಾಯು. ೧೦೩-೨). (ಸಂ. 
ಅವಟಯಿಸು "ಅವಟಯ್ಸು' ನೋ. 
ಅವಟಯಿಸು, ಅವಟವಿಸು, ಅವಟ್ಟಿ ಸು (ಕ್ರಿ). 
೧. ಕೊಡು; ನೀಡು; ಒಪ್ಪಿಸು : ಕವಿತೆಗೆ ವಾಗ್ದೇವತೆ ಕಿಚ್ಚ ವಳಿಗೆವಿಡು 
ವಂತೆ ತಂಬುಲಂದೀಪಿದ : ಪೊಂಗವಳಿಗೆಯಂ ಪಿಡಿದಂಬಿಕೆಗವಟಯ್ಸಿದ 
ಳೊರ್ವಳಿಂದ್ರವಧು ತಂಬುಲಮಂ (ಶಾಂತಿಪು; ೯-೧೮೦) ; ಸುರಶಿಲ್ಪಿಗಳಿಂ 
ಮುನ್ನನೆ ವಿಚಿತ್ರಮಾಗಿ ನಿರ್ಮಿಸಿರ್ದುದಂ ತಂದವಟಯ್ಸುವುದುಂ ಪರಮ 
ಪದವೀಪ್ರಾ ಸಾದ ಪ್ರಥಮ ಸೋಪಾನಮನೇು ವಂತೆ (ಚಂದ್ರಫು. 
೧೩-೯೯ ತ್‌ ೨. ಉಂಟುಮಾಡು; ಒದಗಿಸು; ಸಿದ್ಧ ಪಡಿಸು : ; 
ನೋಟ್ಬರ ಕಣ್ಣಂ ಕೆಯ್ಸೆಜಿವಿಡಿದುಂ ಮತ್ತ ವಟಯ್ಸುವುದು ಮನಕ್ಕೆ 
ಮೊಲವನಾ ನೃಪರೂಪಂ (ಚಂದ್ರಫು. ೨-೧೦); ಕಡೆಗಣ್ಣಕಾಂತಿಯೆ 
ಜೊನ್ನದ ಚೆನ್ನನೀಯೆಯುಂ ಕಂಕಣದ ನುಣ್ಣರದ ನುಣ್ರು ಕಳಕಂಠಸ್ವನ 
ಮನಸಟಯೆಯುಂ (ಪುಷ್ಪಪು. ೮-೪೬ ವ); ಪರಿಚಾರಿಕೆಯರತಿ ಸುರಭಿ 
ಘನಸಾರ ಕಾಶ್ಮೀರ ಮೃಗಮದಾದಿ ಸುಗಂಧದ್ರವ್ಯಮನತಿಸೇವ್ಯ ಕುಸುಮ 
ಮಾಳಾವಳಿಯುಮಂ ಬಹುಳ ತಾಂಬೂಳಮುಮನವಟಯಿಸ್ಸ ತಂದಿರಿಸಿ 
ಪೋಗೆ (ನೇಮಿಪು: ೪-೫೩ ವ). ೩, ಒಟ್ಟಾಗು; ಸೇರು: ಪಲ್ಲಣಿಸಿ ತತ್ತು 
ಮಾರಕಕೆಬ್ಲರುಮವಟಯ್ಸೆ: ಬೆಂಗೆ.ವಕೆ ಕುವರಂ ತದ್ವಲ್ಲಭಕುರಂಗ 
ಮಾಗಿಸಿತೆಲ್ಲರ್ಗಂ ತನ್ನ ಗತಿಯೊಳತಿಕೌತುಕಮಂ (ಮಹಾನೇ. ೪-೬). 
ಅವಟಿಯಿಸು: ೧. ಅಚ್ಚರಿಯೆನಿಸಿದುಪಾಯನಸಹಸ್ರಮಂ ಸಖೀ 
ಸಹಸ್ರಂ ಕೈಗೈಯೊಳ್‌ ನೀಡೆ ತಾನೆ ಕಳೆದುಕೊಂಡು ಸಿಂಹಸೇನಮಹಾ 
ರಾಜಂಗಂ ಜಯಶ್ಯಾಮಾಮಹಾದೇವಿಗಮದಟಯಿಸುವಾಗಳ್‌ (ಅನಂಪು. 
೨-೨೭ ವ) ; ಕೆಲರ್‌ ತಾಂಬೂಲಪರಿಚಾರಿಕೆಯರ್‌ ಭೋಗೋಪದ್ರನ್ಯಂ 
ಗಳಂ ತಂದವಟಯಿಸಿದರಾಗಳ್‌ (ಬಂಹರಿ. ೩-೭೨ ವ). ೨, ಶ್ರವಣಕ್ಕರ್ಥ 
ವ್ಯಕ್ತಿಯನವಟಯಿಸದೆ ನೆಗಲ್ವಿ ವಶ್ಯ ಮಂತ್ರಾಕ್ಷರದಂತೆ (ಪಂರಾಮೂ. 
Ge ಆರಾಧಿಸಿದಂ ಹೇಡಿಯನಾ ರಾತಿ ತ್ರಿಯೊಳಮಳಗಂಧಪುಷ್ಟಾದಿ 
ಗಳಿಂ ಭೋರನವಟಯಿಸೆ ಖಚರಕುಮಾರಿಯರುಂ ಕೆಳೆಯನುಂ ಕಳಾ 
೧೯ವತೀರಂ (ಲೀಲಾವ. ೯-೫೩); ಕಿವಿಗೆ ಮೃದುಮಧುರೆ ನಿನದಮನವ 
ಟಯಿಸುವ ವಿವಿಧ ಹೃದ್ಯವಾದ್ಯಂಗಳಂ (ಶಾಂಶೀಶ್ವ. ೬-೯೪); ಅವಟಯಿಸಿ 
ಜಗದ ಕಣ್ಗ್ಣಳ್ಗ್ಳವಿಷಯೆಮಾದರ್ಥಮಂ ಕವರ್ದುಬೆಂಬದಿಲಿಂ? ಕ 
ದಿನಿಸುಂ ಕೆಂಪಡರ್ದಾಶಿವಿನರೆಗಂ ಪಾಯ್ಡುವವನ ನಿಟ್ಟಿಸಳ್ಳಣ್ಗಳ್‌(ಚಿಕವಿ. 
೪-೧೫೭). ೪. ವ್ಯಾಪಿಸುವಂತೆ ಮಾಡು; ಹರಡುವಂತೆ ಮಾಡು: 
ಆತ್ತಲಿತ್ತಲೆಳನೆಳ್ಲಿಂಗಳಂ ಬಿತ್ತರಿಸುವ ಚಂದ್ರಕಾಂತದ ಪಾಸ್‌ ಗಳುಮೂ 
ಎಲ್ಲದೆಸೆಗಂ ತಣ್ಬಿಸಿಲನವಟಯಿಸುವ ವಜ್ರಶಿಲಾತಲಂಗಳುಮಂ 
(ಪಂ ರಾಮಾ. ೨-೧೩ ವ).೫; ಆದರಿಸು; ಭಾವಿಸು: ಬೆಲೆವೆಣ್ಣಳಾವ 
ಬೊಜಗನೊಳ್‌ ॥ ಅನ್ಯರನವಟಿಯಿಸುವ ಸಾಮಾನ್ಯತೆಯಂ ಮಾಣ್ಣು ಸನ್ನೆ 
ಗೆಯ್ಯುತ್ತಿರ್ಪಳ್‌ ಧನ್ಯನವನಲ್ತೈ ಜಗದೊಳನನ್ಯಜರಾಜನ್ಯಜನೈವೈಭವ 
ಮಾನ್ಯಂ (ಚಿಕವಿ. ೬-೧೩೩ ವ, ೧೩೪). ಅವಬಿವಿಸು : ೬. ಯತ್ನಿಸು; 
ತೊಡಗು (?) : ಕವಿಗಳ ಬಿಸುಟ್ಟಿ ಬಗೆಯುಂ ತವಗುಂಟಿ ವಿದಗ್ಮಹೃದ್ಯ 
ಕಾವ್ಯವಿಚಾರಕ್ಕವಟವಿಸಿ [ನಾಕಾಂ. ಟಿನಿಸಿ] ಗಂಟಿಲೊಡೆದೊಣಗುವಿನಂ 


» ದರಃ ಇ 


ಅವಟನಿಸು 


ಬಾಯ್ಮಾಟ್ಟಿರೇಕೆ ಬೆಳ್ಳ ಕ್ಕರಿಗರ್‌ (ಲೀಲಾವ. ೧-೧೭) . ಅವಟೈಸು : | 
೨. ಅಕೆಗೆ ಕುಂಕುನುದುಯಳಿಯನನಟ್ಟಿ ಸುವ ಘಟ್ಟ ಸ ಯೆಕಂತೆ ಪಣ್ತ | 
ನಾರಂಗವಲ್ಲಿಗಳಿಂ (ಅರ್ಥನೇ. ೪-೬೮ ವ); ಸರೋವರದ ಜಣ 
ಜಲಕ್ರಿ (ಡೆಯಿಂ ಚಿಲ್ಲಿರ್ದ ಯಕ್ಷಯುವತಿಯರ ಕರಕಲಿತ ಕುಂಕುಮಂ! 
itt SLi ಚೆಲ್ಲಿರ್ದುದೆಂಬ ಚೆಲ್ವನನಟ್ಟಸೆಯುಂ | 
(ಜಗನಿ. ೧೬-೩೪); ಆಟ್ಮಜನವಟ್ಟೈ ಪ ನಾಡಕಡುಫೀಜಕಿಯರಂ ನಜೆನೋಡೆ 
ಸೋಲದಿಂ ಮಣಕಿವುದು ... ದೇವ ಸೌಂದರಿಯರಂ (ಸೂಕ್ತಿಸು. 
೪-೧೨೭). (2) 
ಅವಟಿವಿಸು "ಅವಟಯ್ಸು' ನೋ. 
ಅವಟು (ನಾ). ೧. ಕೊರಳಿನ ಹಿಂಭಾಗ; ಹೆಕ್ಕತ್ತು : ವಿಟವೃತ್ತಂ |0 
ಮೆಯ್ಯೊಳೆತ್ತಂ ಪಸರಿಸೆ ವಿಟಿಂ ಬೀಸೆ ನಿಂದಿರ್ದಳೊರ್ವಳ್‌ ಸ್ಫುಟತೋ 
ಕೋಮಧ್ಯೆ ಭಿಸ್ನಾವಟುತಟವಿಹಟದ್ಧ )ಂಧಿ ನಿರ್ಗಂಥದಿಂದಂ (ಕಾವ್ಯಾವ. 
೪೦೨). ೨. ಗುಳಿ; ಬಿಲ. [ಸಂ.] 
ಅವಟೆಕಾಯಿ (ನಾ). ಅಮಟಿಕಾಯಿ : ಬಾಳೆ... ಅವಟೆಕಾಯಿ.... 
ಇವು ಪೌಷ್ಟಿಕ (ಅಷ್ಟಾಂಗ. ೧೪೫-೧೧೭). [ಅವಟಿ * ಕಾಯಿ] 
ಅವಟೈಸು "ಅವಟಿಯ್ಬು? ನೋ. 
ಅವಠಾಣ (ನಾ). ಮಲ್ಲಯುದ್ದದ ಒಂದು ರೀತಿ, ಅವಸ್ಥೆ (?): 
ಸುಳಿದರೆಡಬಲ ಚಾರಿಯಲಿ ಚಾಪಳದ ಪಯಖಾಡಿಸಲಿ ಚಿತ್ರದ ಚಳಗತಿಯ 
ಚೇತನದ ಡಡ್ಡಣೆಗಳ ಚಡಾಳದಲಿ ಹೊಳೆದರಾನರ್ತದಲಿ ಸರಿಸ | 
ದರು ಠಾಣದಲಿ ಜಂಘೆಯಲುಳಿಯಲವಠಾಣದಲಿ[ ಪಾಕಾಂ. ಅಯಸಾಡಿನಲಿ 
ನವಧಾನದಲಿ, ನವಸಾನದಲಿ] ಮೆಆತದರು ಭೀಮ ಕೌರವರು (ಕುವ್ಯಾಗ. | 
೬-೨೨). (ಪ್ರಾ. ಅವಟ್ಮಾಣ ಎ ಅವಸ್ಥೆ, ಸ್ಥಿತಿ (ಆ ಸಂ. ಅವಸ್ಥಾ ನ) | 
ಅವಡೀನ (ನಾ). (ಪಕ್ಷಿಗಳಂತೆ) ಹಾರುತ್ತ "ಕಕ್ಕೆ ಇಳಿಯುವುದು: 
ಭ್ರಮಿಯಿಸಿ ಸೆಡೆದುಡ್ಡೀನ ಸಂಡೀನ ತಿರ್ಯಗ್ಲೀನೋಡ್ಡೀನಾವಡೀನ 
ಪ್ರಕೃತಿ ಗರುಡನೇಂ ವಿಸ್ಮಯಂ ಸೌಭವೇಗಂ (ಜಗವಿ. ೧೮-೯೪). [ಸಂ.] |: 
ಅವಡು (ನಾ). ಮುದ್ದೆ; ರಾಶಿ (?). 
ಅನಡವಡು - (ದ್ವಿರುಕ್ತಿ): ಒಡಲವಡವಡನ್ಬಿನಮೆಲ್ವಡಗಸ್ಪಿನ 
ಮಲಸದಾಯ್ದು ಸುಡುವಿನಮಿಭದೊಳ್ಳ ಡಗುಮನಡುಗುಮೆ ರತಿಯರ್ಗಡ 
ಗೊಲ್ವಸ್ಪಿನಮಿಭೇಂದ್ರದಿಂ ತುಟಕಿಯಿಸುವೆಂ (ಶಾಂಕಿಷು. ೬-೮೧). ([?) 
ಅವಡುಸವಡು (ನಾ). (ಉಕ). ೧. ಪೂರ್ತಿಯಾಗಿ ನುರಿಯದಿರು |39 
ವುದು: ಚಟ್ಟಿ ಅವಡುಸವಡಾಗಿತ್ತು (ರೂಢಿ). ೨. ಅವ್ಯವಸ್ಥೆ; 
ಗಡಿಬಿಡಿ. ೩. ಬೆರಕೆ; ಮಿಶ್ರ: ಅದೂ ಅಲ್ಲದೆ ಅದೂ ಅವಡುಸವಡು 
ಜಾತಿಗೆ ಸೇರಿದ ಕುಲ ಮಾಸ್ತರದು. ಪ್ರಸಂಗ ಬಂದಾಗ ನೋಡಿಕೊಳ್ಳೋಣ 
ವೆನ್ನುವಷ್ಟು ಬೇಸರ (ಕಯಾತ್ರೆ. ೩). 
ಗ. 1 "ಮರಾ. ಅನಡಚಿವಡ, ಅವಡಾಚಿನಡಾ - ಅವ್ಯಸಸ್ಥಿ ತವಾಗಿ | 35; 
ಬೆರಸುವುದು, ಕುಟ್ಟುವುದು ಇತ್ಯಾದಿ] 
ಅನಡೆ (ನಾ). (ಕಠಾ). ಅಲಸಂಜಿ ಜಾತಿಯ ಧಾನ್ಯ: ರಾತ್ರಿ ಚೆಳು | 
ದಿಂಗಳಲ್ಲಿ ಹೊರಟು ಯಾರಾರು ನಟ್ಟ ಅವಡೆ (ಅಲಸಂದೆ ಜಾತಿಯ | 
ಒಂದು ಧಾನ್ಯ) ಗದ್ದೆಯನ್ನು ಹೊಕ್ಕು ಬೇಕಾದಷ್ಟು ಕದ್ದು (ಹುಮುಖ. 
೧೮) ; bi ಬೀಜ, ಗೆಣಸು, ಅವಡಿ (ಮಡಿಕೆ) ಎಂಬ ಒಂದುಜಾತಿ। 40! 
ಧಾನ್ಯವನ್ನು ತಿಂದಿರುತ್ತಾರೆ (ಹುಮುಖ. ೭೭). 
[+ ತುಳು. ಅವಡೆ, ಆನಡೆ] 
ಅವಡೆಸೊಪ್ಪು (ನಾ). ಅವಡೆಗಿಡದ ಸೊಪ್ಪು: ಅವಡೆಸೊಬ್ಬ ನ। 
ಪಲ್ಯಕ್ಕೆ ಬರಗಾಲಪಿಲ್ಲ (ಮರಮ. ೩೫). [ಅವಡೆ* ಸೊಪ್ಪು] 
ಅವಣ (ನಾ). ೧. ರಕ್ಷಣೆ. ೨. ತೃಪ್ತಿ : “ ಅವಣ - ಅವನ - ತೃಪ್ತಿ” 
(ತದ್ಭಕೋ. ೭). "ಅವಣಜವಣ?' ಪರಾ. (ಸಂ. ಅವನ] 


20 


45 


| | 
KF 
| 


೪೪ಗಿ 


5; 


15| 


ಅವತರಿಸು 


ಅವಣಜವಣ (ನಾ). ಸಂರಕ್ಷಣೆ ಮತ್ತು ಆಹಾರ: ಎರಡು ಪದ 

ಗಳಪಭ್ರಂಶಕ್ಕೆ- ಅವನಜೀಮನ -ಅವಣಜವಣ (ಶಮದ. ೨೮೯ ಪ್ರಯೋ). 
[ಅವಣ * ಜವಣ] 

ಅವತಂಸ (ನಾ). ೧. ಕಿವಿಯ ಆಭರಣ : “ಉತ್ತಂಸಃ, ಅವತಂಸಃ - 
ಈ ೨ ಕರ್ಣಪೂರಂ? (ಹಲಾಯು. ೯೧-೪೦೦); ಅವತಂಸೋತ್ಸಲ 
ತಾಡನಂ ಕನಕಕಾಂಚೀಬಂಧನಂ (ಅದಿಪು. ೧೨-೪೮) , ಕರ್ಣಲಗ 
ತೋಮರಮವತಂಸದಂತಿಕೆ (ಗದಾಯು. ೪-೨೨). ೨. ತಲೆಯ ಮೇ 
ಧರಿಸುವ ಆಭರಣ. ೩. ಆಭರಣ ; ಒಡವೆ: ರವಿಸುತನ ವತಮಿರ್ಪು 
ದವತಂಸಂ (ಶ್ರೀರಾಮಾ. ೨೯೪-೨೬೬). ೪. ಹೂವಿನ ಮಾಲೆ. 
೫, (ಆಲಂ) ಭೂಷಣಪ್ರಾಯನಾದವನು: ಅವನೀಂದ್ರನಾಥ 

| ಠಾಕೂರರು ಇವರೇ ಮೊದಲಾದ ಬಂಗಾಳಿ ಚಿತ್ರಕೆಲಾವತಂಸರಲ್ಲಿ ಇವರು 

i ಖುತ್ರ ಭಾವವನ್ನು ಹಡೆದು (ಜಗಚಂ. ೩೮). [ಸೆಂ.] 

| ಅಆವತಂಸಕೆ (ನಾ). - ಅವತಂಸ. (ಸಂ.) 

( 

| 


ಅವತಮಸ (ನಾ). ೧. ನಸುಗತ್ತಲೆ; ಮಬ್ಬು. ೨. ಕಗ್ಗತ್ತಲೆ; 
ಗಾಢಾಂಧಕಾರ: "ಅವಶಮಸಂ, ಅಂಧತಮಸಂ, ಸಂಶಮಸಂ- ಈ 
೩ ಕಡುಗಲ್ಲಲೆ? (ಹಲಾಯು. ೧೮-೧೧೦) 1- “ ಸರೆಯದೆ. ಸುತ್ತಲಿಹುದು 
ಸಂತಮಸಮವತಮಸಮಕ್ಕುಂ ೫ (ಮಂಗರಾ. ೨೦-೮). [ಸಂ] 
ಅನತರ (ನಾ). ಅವತಾರಣ: ಸುರರೋಕಾನತರೋತ್ಸವಂ ಪರಿಕೃತಂ 
ಜನ್ಮಾಭಿಷೇಕೋತ್ಸವಂ (ಅಜಿಪು. ೧೧೯೫). [ಸಂ.] 
ಅವತರಣ (ನಾ). ೧. ಇಳಿದುಬರುವುದು ; ಇಳಿಯುವುದು : ಇದು 
ಸುರಾರೇನಾನತರಡೆನವ್ಯೋಗ ವರ್ಣನಂ (ಜಗವಿ. ೧-೮೦ ವ). 
"ಗಂಗಾವತರಣ? ಪರಾ. ೨. ದೇವತೆ ಮೊದಲಾದವರು ಬೇರೆ 
ರೂಪದಿಂದ ಭೂಮಿಯಲ್ಲಿ: ಹುಟ್ಟಿ ಬರುವುದು; ಅವತಾರ ಮಾಡು 
ವುಶು: ಪನ್ನಗಶೆಯನನವತರಣೋಮ್ಯೋಗದಿಂ ನಾಗೇಂದ್ರನಂ ನೋಡಿ 
» * ೩ ವಿಭುವಾ ವಿಭುಗಗ್ರಜನಾಗು ಲೀಲೆಯಿಂ (ಜಗವಿ. ೨-೫೬ ವ, ೫೭). 
೩. ಜಲಾಶಯಕ್ಕೆ ಇಳಿಯುವ ಮೆಟ್ಟಿಲು ಸೋಪಾನ. 
೪. ದಾಟುವುದು. ೫, ನಾಟಕದ ಪೂರ್ವರಂಗದಲ್ಲಿ ಗಾಯಕರೇ 
ಮುಂತಾದವರು ಸಿದ್ಧ ರಾಗಿ ಬಂದು ನೆಲೆಗೊಳ್ಳುವುದು ಸಾಮಾನ್ಯ 
ವಾಗಿ ಎಲ್ಲಾ FS ಒಂಡೇ ವಿಧವಾಗಿ ಆರಂಭವಾಗುತ್ತ ನೆ 
ಪ್ರತಿಯೊಂದಕ್ಕೂ "ಪೂರ್ವರಂಗ 'ವುಂಟು. .. ಇದರಲ್ಲಿ; "ಪ್ರಕ್ಕಾ 
ಹಾರ? (ವಾದ್ಯಗಳನ್ನು ತಂದು ಇಟ್ಟುಕೊಳ್ಳುವುದು) "ಅವತರಣ? 


| 
| 

' ಆನತರಣಬಿನ್ನೆ (ನಾ). ಬೇಕೊಂದು ಗ್ರ ಗ್ರಂಥದಿಂದ ಎತ್ತಿಹೇಳಿದ್ದೆಂದು 
| ಸೂಚಿಸುವ “ ” ಗುರುತು. [ಅವತರಣ ; ಚಿಹ್ನೆ] 
: ಅವತರಣಿಕೆ (ನಾ). ೧.(ಗ್ರಂಥದ) ಪೀಠಿಕೆ; ಪ್ರಸ್ತಾ ವತೆ; ಭೂಮಿಕೆ. 
| ೨.- ಅವತರಣ: ೬. ಹಿರಿಯರು ಹೇಳಿದ ಪ್ರಯೋಗಗಳಲ್ಲಿ ಒಂದೆಂದು 
| ... ಎಂಬ ಅವತರಣಿಕೆಯನ್ನು ಕೊಟ್ಟಿದ್ದಾನೆ (ಕಸಾಟ. ೪೮). 
(0: ಅವತರಣಿಕಾ] 
| ಅವತರಿಸು (ಕ್ರಿ). ೧: ಇಳಿದುಬರು; ಮೇಲಿಂದ ಕೆಳಕ್ಕೆಬರು : 
ಡೇವಾಪ್ಸರೋವೃಂದಂ . .. ದಿವ್ಯಾಭರಣಕಿರಣಂಗಳೊಳ್‌ ತೊಳಗಿ ಬೆಳಗೆ 
ಬಂದು 'ನಿಹೀತಳಕ್ಕವತರಿಸಿ (ಪಂಪಭಾ. ೭-೮೧ ವ) ; ನಾರೆದನಭ್ರಪಥ 
ದಿನವನಿಗವತರಿಸೆ ಕಂಡು (ಕಾಂತಿಪು, ೨-೨೧ ವ); ಏನೈ ಯವನಿಗವತರಿಸಿದ 
ಕಥಾಂತರವೇ ನು ಹೇಳೆಂದ (ತೊರರಾ, ೩-೨-೨೨). ೨. (ದೇವತೆ 
ಮೊದಲಾದ ವ್ಯಕ್ತಿಗಳು) ಹುಟ್ಟಿಬರು; ಅನತಾರಮಾಡು: 


(ಗಾಯಕಾದಿಗಳು ಸಿದ್ಧರಾಗಿ ಬರುವುದು) . . .. ಮುಂತಾದ ನಾನಾ 
ಅಂಗಗಳಿವೆ (ಕೈಪಿಡಿ. ೨೧೨). ೬. ಬೇರೊಂದು ಗ್ರಂಥದಿಂದ ಉದ್ಭ ರಿಸಿ 
ಹೇಳುವ ವಿಷಯ. "ಅವತರಣ ಚಿಹ್ನೆ? ಪರಾ. [ಸಂ] 


ಅವತಳ ೪೪೨ ಅವತ 


ಶಾಶ್ವತದಿನವತರಿಸಿರ್ದಂ ಗದಾಶಂಖಚಕ್ರಾಂಕಿತಹಸ್ತಂ... ವಾಸುದೇವಂ ೬. (ಆಲಂ) ವೇಷ; ರೂಪ: ಇದೇನೋ ನಿನ್ನ ಅವತಾರ ನಾನು 
(ಜ ಗವಿ. ೨೨೯೯); ಪರಮಮುನಿ ಪೌಲಸ್ತ್ಯನಾ ಸರಸಿರುಹಗರ್ಭನ ನೋಡಲಾರೆ (ರೂಢಿ). 
ಮಾನಸದಲನತರಿಸಿದನು (ತೊರರಾ. ೧-೮-೨೩) ; ದೇವತೆಗಳು ಮನುಷ್ಯ ಅವತಾರ ಎತ್ತು - ಅವತಾರವನ್ನು ತಾಳು; ಅವತರಿಸು. [ಸೆಂ.] 


ರೂಪದಿಂ ಅವತರಿಸಿ ದುಷ್ಟರಂ ನಿಗ್ರಹಿಸಿ ಧರ್ಮಸಂಸ್ಕಾಪನಂಗೈದರು ಅನತಾರಕ್ರಿಯೆ (ನಾ). [ಜೈನ] ತೀರ್ಥಂಕರನಾಗತಕ್ಕ ಮಹಾ 
(ಸೌಗಂಧಿ. ೨೬೮-೫). ೩. ಉಂಟಾಗು ; ಆವಿರ್ಭವಿಸು : ಯತಿ ಹತ್ತ | 5| ಪುರುಷನು ಮಾತೃಗರ್ಭಕ್ಕವತರಿಸುವುದು: ಸ್ವರ್ಗಾವತರಣ 


ಆತ್ತವತರಿಸಿರ್ದೆಡಮಂಬುಜಾಯತಲೋಚನೇ ನವನಳಿನಂ ಕವಿರಾಜ ಕ ಲ್ಕ್ಮಾಣಪೂರ್ವಕಂ ಷೋಡಶ ಶುಭಸ್ವಪ್ನ್ನಾನಂತರ ಕುಲಾಚಲದೊ 
ಹಂಸವಿನಿರ್ಮಿತಂ (ಛಂದೋಂಬು. ಕಿ. ೨-೧೮೨); ಉಣ್ಮುವಶ್ರುಗಳವ ಳಿರ್ಪಂ ಶ್ರೀದೇವಿ ಪ್ರಭೃತಿದೇವಿ ಜನಸೇವಿತೆಯಪ್ಪೊಳ ಗರ್ಭಕ್ಕವತರಿಸು 
ತರಿಸುವ ಗದ್ಗದಂ ಮನೋಹರಮಾಗಳ್‌ (ಗಿರಿಕ. ೩-೨೭) ; ನವಮಣಿ ವುದುಂ ಅವತಾರಕ್ರಿಯೆ (ಚಾವುಂಉ. ೨೩೭). 

ಭೂಷಣಮಂ ತಾಮೆಲ್ಲಂ ತವೆ ತೊಟ್ಟಲ್ಲದೆ ಕಡುಚೆಲ್ವಿಕೆ ತಮಗವತರಿಸದು [ಅವತಾರ * ಕ್ರಿಯೆ] 

(ಜಯಕಾ. ೩-೫೨). ೪, ಇಳಿಸು; ನೆಲೆಗೊಳಿಸು: ತನ್ನಂಶಮನಾ |10 ಅವತಾರಣ (ನಾ). ೧. ಇಳಿಸುವುದು; ಅವತಾರಮಾಡಿಸುವುದು. 
ಕೆಯ ಗರ್ಭದೊಳವತರಿಸಿ ಯಮಭಟ್ಟಾರಕನಂತರ್ಧಾನಳ್ಕೆ ಸಂದಂ ೨. ಪೂಜೆ. ೩. ಬೇರೊಂದು ಗ್ರಂಥದಿಂದ ಉದ್ಧರಿಸಿ ಹೇಳುವ 
(ಪಂಪಭಾ. ೧-೧೧೯ ವ). ೫. ಬೇರೊಬ್ಬರ ನುಡಿಯನ್ನಾಗಲೀ | ವಿಷಯ. ೪. ಭೂತ ಪಿಶಾಚಾದಿಗಳು ಮೈಮೇಲೆ ಬರುವುದು. 
ಬೇರೊಂದು ಗ್ರಂಥದಲ್ಲಿ ಹೇಳಿರುವುದನ್ನಾಗಲೀ ಉದ್ಭರಿಸು : ಅಭಿ [ಸೆಂ.] 


ನವಪಾದಿವಿದ್ಯಾನಂದನ "ಕಾವ್ಯಸಾರ ' ವೆಂಬ ಸಂಕಲನಗ್ರಂಥದಲ್ಲಿ ಎಲ್ಲ | | ಅನತಾರಲೇಖಪತ್ರ (ನಾ). ಜನ್ಮವೃತ್ತಾಂತವನ್ನು ಕುರಿತ ಬರ 
ಕಿಂತ ಹೆಚ್ಚಾಗಿ ಅಂದರೆ ೪೧ ಪದ್ಯಗಳನ್ನು ಮತ್ತು ೧ ಗದ್ಯಭಾಗವನ್ನು |15 ವಣಿಗೆಯುಳ್ಳ ಪತ್ರ : ಮಂದಸಿನೊಳ್‌ ಕೂಸನಿಕ್ಕಿ ಪಿರಿದೊಡಮೆಯ 


"ಶೂದ್ರಕ 'ದಿಂದ ಅವತರಿಸಿಕೊಳ್ಳ ಲಾಗಿದೆ (ತವನಿ. ೫೧). ೬. ಹೊಂದು; ನವತಾರಲೇಖಪತ್ರಮನಲ್ಲಿಟ್ಟು (ಚಾವುಂಉ. ೪೦). 
ಪಡೆ (?) : ಅವರೊಳ್‌ ಪಿಟ್ಟಿ ಮನೆಂಬಂ ಭುವನದೊಳಸಿತಾದ್ರಿಯೆಂಬ [ಅವತಾರ * ಲೇಖ + ಪತ್ರ] 
ಕಾಳಾಂಜರಮೆಂಬಿವೆ ಮೇರೆಯಾದ ವಸುಧೆಯನವತರಿಪಂ (ಎಇ. 2೧೭೪1, ಅನತಾರಾಕೃತಿ (ನಾ). ಅವತಾರಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವ 
೧೫-೧೧; 1114) ; ನಟ್ಟಿಗಾಯದೊಳಾತ ದೇಹಾಭಿಮಾನವ ಬಿಟ್ಟು (ದೇವರ) ಆಕಾರ: ಇಂದ್ರಾದ್ಯರ್‌ ಪರಮಾಕೃತಿ ದುರ್ಲಕ್ಷ್ಯವೆಂದೆನಲ್‌ 
ಮೂರ್ಛೆಯನವತರಿಸೆ ದುಟ್ಟಿದೈತ್ಕರು ಬಂದು ಕವಿದರು ರಣರಂಗದಿಟ್ಟ |20) ನಿನ್ನವತಾರಾಕೃತಿಯನರ್ಚಿಪರ್‌ (ಜಗವಿ. ೩-೧೦೭). 
ಕುಮಾರನ ಮೇಲೆ (ಮೋಹತ. ೩೪-೨೨), [ಅವತಾರ * ಆಕೃತಿ] 

[ಅವತರಣ + -ಇಸ್ಕು] ಅವತಾರಿ (ನಾ). ಅವತಾರವನ್ನು ಧರಿಸಿದವನು. [ಸಂ. ಅವತಾರಿನ್‌] 


ಅವತಳ, ಅವದಳ (ನಾ). ನೆಲಕ್ಕೆ ಬೀಳುವುದು : ಪೃಥ್ವಿಯ ಮೇಲಣ | | ಅವತಾರಿಕೆ (ನಾ). ಒಂದು ವಿಷಯವನ್ನಾಗಲಿ, ಉದ್ಭರಣವನ್ನಾ 
ಕಣಿಯ ತಂದು, ಇಷ್ಟಲಿಂಗಮಂ ಮಾಡಿ, ಶಿಸ್ಕನ ತನುವಿನ ಮೇಲೆ ಅವ ಗಲಿ ಪ್ರವೇಶಗೊಳಿಸುವ ಉಕ್ತಿ : ಈ ಬಗೆಯಾದ ಅವತಾರಿಕೆಯೊಡನೆ 
ಧರಿಸಿದ ಲಿಂಗವು ಅವತಳ (ಪಾಕಾಂ. ದಳ]ವಾಗಿ ಭೂಮಿಯಲ್ಲಿ ಸಿಂಹಾ |25| ಕೆಲವು ಶ್ಲೋಕೆಗಳೂ ಆರ್ಯೆಗಳೂ ಬಂದು (ಭಾರಮಾ. ೧೨). 


ಸನಗೊಂಡಿತ್ತೆಂದು ಸಮಾಧಿಯ ಹೊಗುವರಯ್ಯ, ಲಿಂಗಕ್ಕೆ ಅವತಳ | | (ಸಂ. ಅವತಾರಿಕಾ) 

[ಪಾಠಾಂ. ದಳ]ವಾದರೆ ಭೂಮಿ ತಾಳಬಲ್ಲುದೇ ಆಯ್ಕ (ಉರಿಪೆ. ೬೯-೪೫). ಅವತಾರಿತ (ಗು). ಇಳಿಸಲ್ಪಟ್ಟ ; ಕೆಳಗೆ ಇಳಿಸಿದ: ಮೋಹನೀಯಮಂ 

ಅವದಳ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. ನಿರ್ಮೂಲಮವ್ಪಿನಂ ನಿರವಶೇಷ ಕ್ಷಪಿಯಿಸಿ .. . ಅವತಾರಿತ ಮೋಹ 
[< ಸಂ. ಅವತರ] ; ನೀಯಭಾರಂ ಅಂತರ್ಮುಹೂರ್ತಕಾಲಂ ವೀತರಾಗಪರಿಣಾಮಪರಿಣತಂ 


ಅವತಾರ (ನಾ). ೧. ಕೆಳಕ್ಕೆ ಇಳಿಯುವುದು: ಮಹಾಭಾರಾವತಾರ |$0| (ತತ್ತ್ವಪ್ರ. ೩೬೮). [ಸಂ.] 
ದೊಳತಿರಥ ಮಹಾರಥ ಸಮರಥಾರ್ಧರಥರ್ಕಳಂ ಪಡಲ್ವಡಿಸುವುದಆಂ ಅವತಾರಿಸು (ಕ್ರಿ). ೧. ಕೆಳಕ್ಕೆ ಇಳಿಸು. ೨. ಹುಟ್ಟು; ಜನ್ಮನೆತ್ತು : 


ಸಾಹಸಾರ್ಜುನನುಂ (ಸಂಪಭಾ. ೧೪-೩೭ ನ). ೨. (ದೇವತೆ ಮೊದಲಾ, ಸಾರಚಂದ್ರೋಪಲದ ರಮ್ಮಾಗಾರದಲಿ ಸುಕುಮಾರ ನೀನವತಾರಿಸದೆ 
ದವರು) ಹುಚ್ಚಿ ಬರುವುದು; ಕಾಣಿಸಿಕೊಳ್ಳುವುದು ; (ಜಗತ್ತಿನ! ಸುಡುಗಾಡಿನಲಿ ಬಂದುದಿಸುವರೆ (ಜೀವಂಚ. ೫-೨೯). 

ಕಲ್ಯಾಣಕ್ಕಾಗಿ) ದೇವತೆಗಳು ಭೂಮಿಯಲ್ಲಿ ಹುಟ್ಟುವುದು : ಇದು | [ಅನತಾರಣ + -ಇಸ್ಕು] 

ಪರಮಸರಸ್ವತೀತೀರ್ಥಾವತಾರ ನೃಪತುಂಗದೇವಾನುಮತಮಪ್ಪ (ಕವರಾ. ;35| ಅವತೀರ್ಣ (ಗು). ೧. ಇಳಿದ; ಇಳಿಸಲ್ಪಟ್ಟಿ: ದುರ್ಧರ ತಪೋ 
೩-೨೩೬ ವ) ; ಅರ್ಜುನನ ರಥಮೆಸಪ ಪನ್ನೊಂದನೆಯಡು ಸೂತಾನ | ಮಹಾತಪಕ್ಷಪಿತ ಜೀವನಂ ಜೀವಿತಾಂತ್ಮದೊಳ್‌' ಸಮಾಧಿವಿಧಿಯಿನವ 
ತಾರಮುಂ ಹರಿಗಾಯ್ತೇ (ಗದಾಯು. ೩-೪೪) ; ಮುರಧ್ವಂಸಿ ನರಲೀಲಾವ | | ತೀರ್ಣಶರೀರಭಾರನಾಗಿ (ಚಂದ್ರಪು. ೪-೬೦ ವ). ೨. ದಾಟಿದ; ಹಾದು 
ತಾರಮಂ ತಾಳ್ಮು ಹೊಂಡೇರನಿಳಿದೈ ತಂದು (ಜೈ ಮಿಭಾ. ೨-೪೯)."ದಶಾವ| | ಹೋದ. ೩. ಭಾಷಾಂತರಿಸಲ್ಪಟ್ಟ. ೪. ಬಂದು ಸೇರಿದ: ಭೂರಿ 
ತಾರ”, "ರುದ್ರಾವತಾರ? ಪರಾ. ೩. ನಿರೂಪಣೆ; ಪ್ರಸಂಗ: ಕೃತಿ | | ಭೇರೀಧ್ವನಿ ಕರ್ಣಪಥಾವತೀರ್ಣಮಾದತ್ತಾಗಳ್‌ (ಮಲ್ಲಿಪು. ೪-೯೪). 
ಕಾದಂಬರಿಯೆನೆ ಸತ್ಯೃತಿ ಕಥಿತಕಥಾವತಾರಮೇರಂ ಭಟ [ಸಂ.7 


(ಕಾದಂಪೂ. ೭). ೪. [ಜೈನ] ಎಂಟು ಬಗೆಯ ಗರ್ಭಾನ್ವಿತಕ್ರಿಯೆ | ಅವತೆ (ನಾ). ಸಂಕಟದ ಸ್ಥಿತಿ; ದುರ್ದೆಸೆ: “ ಅವಸ್ಥಾ- ಅವತೆ (ಕಮದ. 
ಗಳಲ್ಲಿ ಒಂದು : ಮತ್ತಮವತಾರ ವೃತ್ತಿಲೋಭ ಗಣಗ್ರಹಣ ಪೂಜಾ ೨೫೭ ಪ್ರಯೋ) ; “ ಅನತೆಯೆನಲ್ಯ ವಸ್ಥೆ ಯೊಳೆ ೫ (ಕರ್ಣಾನಿ. ೪೨); ನಿನ 
ರಾಧ್ಯ ... ಎಂಬೆಂಟುಂಬೆರಸುಂ (ಆದಿಪು. ೧೫-೧೬ ವ); ಅವ ಗಿನಿತವತೆಯೇಕಾರಣದಿನಾದುದೆನೆ (ಪಂಚತಂ, ೨೯೧-೨೩) ;, ಇಂತಿದೊಂ 
ತಾರಮುಂ ವೃತ್ತಿಲಾಭಮು ೦... ಉಪಯೋಗಿತ್ವಮುಮೆಂಬೆಂಟು | ದವತೆ (ರಾಮಾಶ್ಚ. ೧೦-೨೧) ; ಮುರುಕುತುಂ ಕೊಕ್ಕೆರಿಸುತುಂ ಮರುಗಿ 
ಗರ್ಭಾನ್ವಿತಕ್ರಿಯೆಯೊಳು (ಚಾವುಂಉ. ೨೩೦). ೫. ಹೆತ್ತು ಎಂಬ |45 ಪೆನ್ನವತೆ ಮೆಯ್ಗೊಂಡು (ಸಂಸಪ. ೨೨-೧) ; ಯಾರಿಗೆ ಬೇಕು ಈ ಅವತೆ 


ಸಂಖ್ಯೆ: ನಿನಗೆ ದಕ್ಷಿಣೆ ಎಸ್ಟು ಸಿಕ್ಕಿತು? ಒಂದು ಅವತಾರ (ರೂಢಿ). (ಚಿಕರಾ. ೬೩). [ಆ ಸಂ. ಅವಸ್ಥಾ] 


ಅನತೋಕಳೆ ೪೪೩ 

ಅನತೋಕೆ (ನಾ). ಕಂದು ಹಾಕಿದ ಹಸು; ಗರ್ಭಸ್ರಾವವಾದ 
ಆಕಳು: “ಅವತೋಕಾ, ಸ್ರವದ್ಗರ್ಭಾ - ಈ ೨ ಕಂದಿಕ್ಕಿ ದಾವು ? 
(ಹಲಾಯು. ೪೫-೧೧೫) ; “ಕಂದಿಕ್ಕಿದಾಕಳನತೋಕೆಯಕ್ಕು? 
(ಮಂಗರಾ. ೫೪-೩). (ಸಂ. ಅನತೋಕಾ] 

ಅವತ್ತು "ಆಪೊಟ್ರು' ನೋ. 

ಅವದಂಶ (ನಾ). ಮದ್ಯಪಾನದ ನಡುವೆ ರುಚಿಯನ್ನು ಹೆಚ್ಚಿಸಿ] 
ಕೊಳ್ಳಲು ನಂಜಿ(ಬಾಡಿಸಿ) ಕೊಳ್ಳುವ ಮಾಂಸದ ತುಣುಕು, 
ಉಪ್ಪಿನಕಾಯಿ ಮುಂತಾದ ಪದಾರ್ಥ; ಚಾಕಣ: “ಉಪದಂಶಃ, 
ಅವದಂಶಃ, ಭಕ್ಷಣಂ - ಈ 4 ಕುಡಿವುತ್ತೆ ಬಾಡಿಸುವುದು” (ಹಲಾಯು. 
೫೪-೧೭೩) ; "ಓರಂತೆ ಬಾಡೆಬಾಡಿಸುತ ಕಳ್ಳುಡಿವುದವದಂಶಮುಪದಂಶ 
ಮಕ್ಕುಂ” (ಮಂಗರಾ. ೬೬-೮). (ಸಂ.] 

ಅವದರಿಸು "ಅವಧರಿಸು' ನೋ. 

ಅವದಶೆ, ಅವದೆಕಿ (ನಾ). ದುಸ್ಥಿತಿ; ದುರ್ಜಿಸೆ; ಕಷ್ಟದ ಕಾಲ 
(ದಕ. 8). ಅವದೆಶೆ : ಆ ಅವದೆತಿಗಳೆಲ್ಲ ಯಾತಕ್ಕಾಗಿ ಬಂದುವು? 
(ಬೆಟ್ಟಹೊ. ೪೬). [ಸಂ. ಅವದಶಾ] 

ಅವದಳ “ಅವತಳ' ನೋ. 

'ಅವದಳೆಯ (ನಾ). ಹೆದರಿಕೆ; ಗಾಬರಿ(?): ಇನ್ನುಳಿದ ಪಕ್ಷಿಗಳು ಮೃಗ 
ಪ್ರಜಂ ವ[ಅ) ವದಳೆಯವಿಲ್ಲದತಿಸುಖದಿಂದೆಯಿರುತಿರ್ದು... ನಿತ್ಯತ್ವವಾ 
ಗಿಹವಲಾ (ಪ್ರಭುಷು. ೮-೧೧೧) ; ವರಪುರಾತನರ್ಗೆ ಪೇಳಲು ಎನಗೆಯವ 
ದಳೆಯ ಹಿರಿಯರುಂ ನೀವಿರ್ದ ಬಳಿಕ ಸಂಶಯವಿಲ್ಲ( ಪ್ರಭುಫು. ೯-೧೫೫) ; |20 
*ಅವದಳೆಯ - ಯೋಗ್ಯತೆಯಿಲ್ಲದ” (ಪ್ರಭುಪು. ಕೋಶ). [?] 

ಅವದಾತ (ಗು). ೧. ಬಿಳಿದಾದ. ೨. ಹಳದಿಯಾದ. ೩. ಪರಿಶುದ್ಧ | 
ವಾದ; ಸ್ವಚ್ಛವಾದ : ಜಳಧಾರಾಧಾತಾನದಾತ ಪೂತಚರಣಾರವಿಂದರ್‌ 
(ಸೌಇಇ. ೫೫. ೪೬-೨೬; 1172). ೪. ಮನೋಹರವಾದ; ಸುಂದರ 
ವಾದ. [ಸಂ.] 

ಅನದಾತಕೀರ್ತಿ (ನಾ). ಸ್ವಚ್ಛವಾದ ಕೀರ್ತಿಯುಳ್ಳವನು; ನಿಷ್ಕಳಂಕ 
ವಾದ ಯಶಸ್ಸುಳ್ಳವನು : ಭೀಮಭುಜದಳಿತ ರಿಪುನೃಪಸಾಮಜನವದಾತ | 
ಕೀರ್ತಿ ಸಾಹಸಭೀನುಂ (ಗದಾಯು. ೩-೧). [ಅವದಾತ * ಕೀರ್ತಿ] | 

ಅವದಾತಯಶ (ನಾ). - ಅವದಾತಕೀರ್ತಿ: ಅವದಾತೆಯಶಂ ಕವಿತಾ! 
ಮನೋಹರಂ (ಪಂರಾಮಾ. ೧೦-೨೩೬). [ಅವದಾತ * ಯಶ] | 

ಅವದಾನ (ನಾ). ೧. ಜನರು ಮೆಚ್ಚಿ ಒಪ್ಪಬಹುದಾದ ಕೆಲಸ; | 
ಪ್ರಶಸ್ತವಾದ ಕೆಲಸ. ೨. ನೆರವೇರಿಸಿದ ಕೆಲಸ; ತೃಪ್ತಿಕರವಾಗಿ 
ಮುಗಿಸಿದ ಕೆಲಸ. ೩. ಪರಾಕ್ರಮ; ವೀರ್ಯ; ಶೌರ್ಯ. [ಸಂ.] 

ಅವದಾರಣ (ನಾ). ೧. ಸೀಳುವುದು; ಭೇದಿಸುವುದು. ೨. ಅಗತೆಯ 
ಕೈಗುದ್ದಲಿ; ಪಿಕಾಸಿ. [ಸಂ.] 


25 


ಲು 


0 


ಕ 


ಅವದಾಹ (ನಾ). ಲಾಮಂಚದ ಗಿಡ; ಬಾಳದ ಬೇರು. [ಸಂ.]| 
ಅವದಿರು "ಅದ್ದು? ಪರಾ. 
ಅವದೀರ್ಣ (ಗು). ೧. ಕರಗಿದ. ೨. ಒಡೆದ; ಮುರಿದ. [ಸೆಂ.] 


ಅವಜೆಶೆ "ಅವದಶೆ” ನೋ. 

ಅನದ್ಯ (ಗು). ೧. ನಿಂದಾರ್ಹವಾದ; ಹೊಗಳಿಕೆಗೆ ಅನರ್ಹವಾದ. (4 
(ನಾ). ೨. ನಿಕೃಷ್ಟವಾದುದು; ಹೀನವಾದುದು; ತುಚ್ಛ | 
ವಾದುದು: “ಅಧಮಂ, ಅವದ್ಯಂ . . . ನಿಕೃಷ್ಟಂ- ಈ ೧೩ ಹೊಲ್ಲಹ | 
ವಸ್ತು ” (ಹ ಲಾಯು. ೫೬-೧೮೨). ೩. ದೋಷ; ಪಾಪ. [ಸಂ.] | 

ಅವಧರಿಸು, ಅವದರಿಸು (ಕ್ರಿ). ೧. ಮನಸ್ಸಿಗೆ ತಂದುಕೊ: “ಅವ 
ಧರಿಸು - ಸ್ಮರಣೇ ೫ (ಶಮಧಾ) ; ಪುರುಷಾರ್ಥತ್ರಿತಯಮನವಧರಿಸದೆ 
ವೈರಾಗ್ಯಮೇಕೆ ಪುಟ್ಟಿದುದೋ (ಕಾದಂಉ. ೪೫೩) ; ಕುರುಕುಲಮಧ್ಯ 


45 


ಅನಧಾನಿ 


ಮಹೀತಳ ಸಹಕಾರಭೂರುಹಂ ನಿಮಗೆ ನಿನಮಿತೋತ್ತ ಮಾಂಗನಾದನವ 
ಧರಿಸುವುದು (ಗದಾಯು. ೩-೮೪ ವ). ೨. ಮನಸ್ಸಿಟ್ಟು ಕೇಳು; 
ಅವಧಾನದಿಂದ ಕೇಳು : ಅನಧರಿಸಿಂ ಿಮ್ಮಯ್ಯಂಗವರಜೆ ತತ್ಸೂರ್ಯ 
ಮಿತ್ರ ಸಹಧರ್ಮಿಣಿ (ಸುಕುಮಾ, ೨-೪೨) ; ಅವಧರಿಸಿ ನಿಮ್ಮಡಿಗಳೆಲ್ಲರು 
(ಮಹದೇ. ೧೧-೧); ಕೃತಿಯನವಧರಿಸುವುದು ಸುಕವಿಯಮತಿಗೆ ಮಂಗಳ 
ವೀವುದು (ಕುವ್ಯಾಆ. ೧-೧೫); ಅವಧರಿಸು ಜೀಯ ತಾರಕದ ತ್ಯನಾತ್ಮಜರ್‌ 
ದಿವಿಜರಂ ಸದೆಬಡಿದು (ಚೆಬಪು. ೪೧-೩೬) ; ಪ್ರಭುಗಳು ,ಅವಧರಿಸ 
ಬೇಕು (ಶಾಂತಲಾ. ೧೯೫). ೩. ದೃಢವಾಗಿ ಧರಿಸು: ಶಿಸ್ಕನ ತನುವಿನ 
ಮೇಲೆ ಅವಧರಿಸಿದ ಲಿಂಗ (ವಚಶಾ. 1, ೩೪೨-೧೭). ಅವದರಿಸು : 
೧. ಅಂತು ಕಾಣ್ಯೆ ಗೊಟ್ಟ ವದರಿಫುದೆಂದಿಂತೆಂದಂ (ಕಬ್ಬಿಕಾ. ೮೯ ವ). 
[ಅವಧಾರಣ + -ಇಸ್ಕು] 

ಅವಧಾತೃ (ನಾ). ಅವಧಾನವುಳ್ಳವನು: ಅಸಂಚಳನೆಲ್ಲಿದನಪ್ರಮಾದಿ 
ಯೆಲ್ಲಿದನವಧಾತೃವೆಲ್ಲಿ ದನಿಭಧ್ವಜನೆಲ್ಲಿ ದಂ: (ಅಜಿಪು. ೬-೧೧೮). 1[ಸಂ.] 

ಅವಧಾನ (ನಾ). ೧.. ಮನಸ್ಸಿಗೆ ತಂದುಕೊಳ್ಳುವುದು ; ಮನಸ್ಸನ್ನು 
ಪ್ರಸಕ್ತ ವಿಷಯದಲ್ಲಿ ನಿಲ್ಲಿಸಿರುವುದು; ಏಕಚಿತ್ತತೆ: ತಂದೆಯ 
ಬೆನ್ನನೆ ಪೋಸಂತವಧಾನಂ ಗೆಂಟುವೋದುದು (ಶಾಂತಿಪು. ೪-೭೯ ವ); 
ಮನದವಧಾನಪರಂಪರೆಯನಶೇಷಂ ತಾಳ್ಗಿದತ್ತು ಭವ್ಯವ್ಮೂಹಂ (ಚಂದ್ರಪು. 
೩-೯) ; ಹೂಡಿದನಂಬನವಧಾನದಲಿ ಬಿಡೆಯಜಆನಸಿದು (ಕುವ್ಯಾಕ. ೨೦-೮). 
೨. ಕೇಳಿದ ವಿಷಯವನ್ನು ನೆನಪಿನಲ್ಲಿಟ್ಟು ಕೊಳ್ಳುವುದು: ಇವನ 
ಅವಧಾನಪಾಂಡಿತೃಕ್ಕೆ ಮೆಚ್ಚಿ ವ್ಯಾಸರಾಯರು ತಮ್ಮ ಸನ್ನಿಧಿಯಲ್ಲೇ 
ನಿಲ್ಲಿಸಿಕೊಂಡರು (ಕಭವಿ. ೧-೫೭). ೩. ಎಚ್ಚರಿಕೆ : ದನುಜರಿಪುವವ 
ಧಾನವವಧಾನೆನುತ ವಿಮಳ ಮಹಾರ್ಫ್ಥ್ಶ ಸಿಂಹಾಸನಕೆ ಬಿಜಯಂಗೈಸಿದರು 
(ಕುವ್ಯಾಸ. ೮-೬); ಅವಧಾನಮೆಚ್ಚಜಕಿಂದುಲಿವ ವಂದಿಸಂದೋಹದುಲಿಯ 
ನಾಲಿಸುತಂ (ಕಬ್ದಾನು. ೯೧ ವ್ಯಾಖ್ಯಾ). ೪. [ನೀತ್ಸೆ] ಸಡ್ವಿಧಭಕ್ತಿಗಳಲ್ಲಿ 
ಒಂದು: ಶ್ರದ್ಧೆ, ನಿಷೆ, ಅವಧಾನ, ಅನುಭವ, ಆನಂದ, ಸಮರಸ (ಇವು 
ಆರು ಷಡ್ತಿಧಭಕ್ತಿ ಗಳು) (ಶಿವಾಸೂ. ೨ ಅಡಿ). [ಸಂ.) 

ಅವಧಾನಗುಂದು (ಕ್ರಿ). ಲಕ್ಷ್ಯ ಕಡಮೆಯಾಗು : ಪಾಂಡವರೊಳವ 
ಧಾನಗುಂದನು ರಾಯ ಗದುಗಿನ ವೀರನಾರಯಣ (ಕುವ್ಕ್ಯಾದ್ರೊ . 
೧೦-೬೩). [ಅವಧಾನ ಕುಂದ್ಳು) 

ಅವಧಾನತ್ರಯ (ನಾ). [ವೀಶೈ] ಮೂರು ಬಗೆಯ ಅವಧಾನಗಳು: 
ಇಂದ್ರಿಯಾವಧಾನ ಪ್ರಾಣಾವಧಾನ ಭಾವಾವಧಾನಮೆಂಬ ಅವಧಾನ 
ತ್ರಯಕ್ಕೆ ಜ್ಞಾನವೇ ಕಾರಣವಾಗಿ ಅಜ್ಞಾನ ವಿಶ್ರಾಂತಿಯನೈದುವ ಪರಿ 
ಯಂತರ (ಪದಗೋ. ೮೪-೧೫). [ಅವಧಾನ + ತ್ರಯ] 

ಅವಧಾನಭಕ್ತಿ (ನಾ). - ಅವಧಾನ ೪: ಮಹೇಶ್ವರ ಸ್ಥಲದಲ್ಲಿರುವ 
ನೈಸ್ಮಿಕೀಭಕ್ತಿಯೇ ಅವಧಾನಸ್ವರೂಪದಿಂದ (ಗುರುದತ್ತವಾದ ಶಿವಲಿಂಗ 
ದಲ್ಲಿರುವ ಎಚ್ಚರಿಕೆಯಿಂದ) ಅವಧಾನಭಕ್ತಿಯೆಂದೆನಿಸಿಕೊಂಡಿತು 
(ಶಿವಾಸೂ. ೮೪-೭೪) ; ಪರಮ ಸಮರಸಭಕ್ತಿಯಾನಂದಭಕ್ತಿ ಮತ್ತಿರಲ 
ದನುಭವಭಕ್ತಿಯವಧಾನಭಕ್ತಿ ಸುಸ್ಥಿ ರದಿ ದೆ. ನೈಷ್ಠ್ಮಿಕಾಭಕ್ತಿಯದು 
ಸದ್ಭಕ್ತಿಯೆಂದು ಸಡ್ತಿಧನನಾಂತು (ಚಿಬಪು. ೬೧-೨೩). 

[ಅವಧಾನ * ಭಕ್ತಿ) 

ಅವಧಾನಿ (ನಾ). ೧. ಸ್ಮರಣಶಕ್ತಿ ಚೆನ್ನಾಗಿರುವವನು ; ಲಕ್ಷ್ಯವುಳ್ಳ 
ವನು: ಅನುವಾಯಿತ್ತೆಂಬೆನೆ ಅವಧಾನಿ ನಾನಲ್ಲ (ಬಸವ. ೮೮೬) ; ಲಿಂಗಾ 
ಭಿಮಾನಿ ಸದಾಗಣಿತಸುವಿಧಾನಿ ಭಕ್ತನಿಭಾಗ ಮಹದವಧಾನಿ ನಿಗಮಾರ್ಥಾ 
ವಿರತ ದಾನಿ (ಬಸಪು. ೭-೫). ೨. ವೇದಾದಿಗಳನ್ನು ಅಧ್ಯಯನಮಾಡಿ 
ದವನು. ೩. ಗಂಡಸರ ಹೆಸರಿನ ಕೊನೆಯಲ್ಲಿ ಸೇರುವ ಮಾತು: 
ಉದಾ: ರಾಮಾವಧಾನಿ, ಶ್ರೀಕಂಠಾವಧಾನಿ. [ಸಂ. ಅವಧಾನಿನ್‌] 


ಅವಧಾನಿಸು 


ಅನಧಾನಿಸು (ಕ್ರಿ). ಗಮನದಲ್ಲಿಡು ; ಲಶ್ಶ್ಯದಲ್ಲಿಡು; ಮನಸ್ಸನ್ನು ; 
ಒಂದೇ ಕಡೆ ನಿಲ್ಲಿಸಿ ಚಿಂತಿಸು: ತಾನು ಮೊದಲವು ಮುನ್ನವವಜಕೊಳು | 
ಗಾನವೊಪ್ಪುವ ದಂಡಿಗೆಯನವಧಾನಿಸುತ ಮಿಗೆ ಮೇಘ ಚಾಳನವೊಡನೆ | 
ಯವುಕೂಣ (ಬಸಪು. ೧೯-೮) ; ಘಾಯ ಘಾತಿಯ ಸುಳಿವನವಧಾನಿಸುತ 
ತೂಗಿದರಾಯುಧದ್ವಯವ (ಕುವ್ಯಾಗ. ೭-೧೯). 

[ಅವಧಾನ + -ಇಸ್ಕು] 

ಅವಧಾನೋದಕ (ನಾ). [ವೀಶೈ) ಹೆತ್ತು ವಿಧವಾದ ಪಾದೋದಕ 
ಗಳಲ್ಲಿ ಒಂದು ಬಗೆ: ದಶನಿಧ ಪಾದೋದಕಗಳು :- ಇವು ಗುರು 
ಪಾದೋದಕ, ಅಂಗಪಾಡೋದಕ, ಜಂಗಮಪಾದೋದಕ, ಸ್ಪರ್ಶನೋದಕ, 
ಅವಧಾನೋದಕ, ಅಪ್ಯಾಯನೋದಕ, ಹಸ್ತೋದಕ, ಪರಿಣಾಮೋದಕ, | 10 
ನಿರ್ನಾಮೋದಕ, ಸತ್ಕೋದಕ ಎಂದು ಹತ್ತು ಇರುತ್ತವೆ (ಶಿವಾಕೋ. 
೧೧೧). [ಅವಧಾನ * ಉದಕ] 

ಅನಧಾರಣ (ನಾ). ೧. ನಿಶ್ಚಯವಾಗಿ ತಿಳಿದುಕೊಳ್ಳುವುದು ; | 
ನಿಶ್ಚಯ; ನಿರ್ಣಯ: ಸಮಸ್ತಾಗಮ ಪದಾರ್ಥಾವಧಾರಣಗುಣ 
ಸಮೇತನುಂ (ಸುಕುಮಾ. ೮-೫೮ ನ). ೨, [ವ್ಯಾಕ] ಒತ್ತಿ ಹೇಳು |15 
ವುದು; ಮನಸ್ಸಿಗೆ ಚೆನ್ನಾಗಿ ಮುಟ್ಟುವಂತೆ ನುಡಿಯುವುದು : 
ಅವಧಾರಣಕ್ಕೆ--ಭನಮುಳ್ಳ ನಾವೊನಂತಾತನೆ ಶೂರನಾತನೆ ಕುಲೋದ್ಭವ 
ನಾತನೆ ಕುದ್ಧವೃತ್ತನಂತಾತನೆ ಇಂದ್ರನಾತನೆ ಮನೋಭವನಾತನೆ ಅಂಬು 
ಜೋದ್ಭವಂ (ಕಾವ್ಯಾವ. ೫೩). [ಸಂ.] 

ಅವಧಾರಣೆ (ನಾ). - ಅವಧಾರಣ ೨: “ಒಂದು ಅರ್ಥವನ್ನು ಒತ್ತಿ |20 
ಹೇಳುವುದಕ್ಕೂ ನಿರ್ಧರಿಸಿ ಹೇಳುವುದಕ್ಕೂ "ಅವಧಾರಣೆ' ಎಂದು 
ಹೆಸರು” (ಮಧ್ಯಮ. ೧೬೪) ; ಅವಧಾರಣೆಗೆ - ಆತನಯೆ ತೋರದೊಡೆ 
ಗಳಿವಾತನ ನಿಡಿದೋಳ್‌. ಅವಳಯೆ, ಅದಣಯೆ (ಶಮದ. ೫೩ ಪ್ರಯೋ). 

(ಸಂ. ಅವಧಾರಣಾ] 

ಅವಧಾರಿಸು (ಕ್ರಿ). ೧. ಲಕ್ಷ್ಯದಲ್ಲಿಡು; ಮನಸ್ಸಿಗೆ ತಂದುಕೊಳ್ಳು ; [23 
ಕೇಳು: ದೇವಣ್ಣಯ್ಯ ... ಸ್ವಕೀಯ ಕನ್ನೆರಾಸಿಯೊಳ್ಳೋಮಗ್ರಹಣ | 
ದ್ದೊಳ್ಸಿ]ಸುಳಹಾಟಯ್ವದಿಂಬರು ಮಹಾಜನಮನವಧಾರಿಸಿ (ಸೌಇಇ. 
2-1, ೧೪-೧೧ ;. 872); ಶಲ್ಯನ ನುಡಿದ ನುಡಿಯನವಧಾರಿಸಿ ತನ್ನ | 
ಮನದೊಳೆ ಕರ್ಣನಿಂತೆಂದಂ (ಪಂಪಭಾ. ೧೨-೧೯೫ ವ) ; ಅಜನಿವಂತು | 
ಪೇ್ವನವಢಾರಿಸಿಮಿರ್ವರುಮೇಳಕಚಿತ್ತದಿಂ (ಶಾಂತಿಪು. ೨-೨೧) ; ಚಾರು 50 
ವೈದಿಕ ಹನ್ಮಕವ್ಯ ವಿಹಾರವೃತ್ತಿ ಗಳಳಿದವಿದನವಧಾರಿಸೆಂದಬುಣಾಸನನು 
ಮಾಡಿದನು ಬಿನ್ನಹವ (ಕುವ್ಯಾಕ. ೬-೨೨). ೨, ಸೈರಿಸು: ಅಶ್ವತ್ಯಾಮಂ 
ಕಣರ ನೊಳಾದ ಮುಳಿಸನವಧಾರಿಸಲಾಜದೆ ಸುಯೋಧನನನಿಂತೆಂದಂ 
(ಪಂಸಭಾ. ೧೨-೪೨ ವ). [ಅವಧಾರಣ * -ಇಸ್ಕು] 

ಅನಧಾರು (ನಾ). ೧. ದೇವತೆ, ಗುರು, ರಾಜ, ಹಿರಿಯರು ಮೊದಲಾ 35 
ದವರ ಗಮನವನ್ನು ಸೆಳೆಯಲು ಬಳಸುವ ಮಾತು: ಭವರೋಗ 
ವೈದ್ಯ ನೀನು ಭವರಹಿತ ನೀನು ಅನಧಾರು (ಬಸವ. ೬೮); ಬಗೆಮಿಗೆ 
ಸತಿಯರ್‌ ಜಲಕೇಳಿಗೆ ಚಿತ್ತಂಗೊಟ್ಟು ದೇವಿಯನಧಾರೆನುತುಂ ಪುಗುತುಂ 
ಮಿಗುತುಂ ನಗುತುಂ ಸೊಗಯಿಸಿದರ್‌ (ಗಿರಿಕ. ೪-೨೨); ಜಯ ಜಯ 


೪೪೪ 


ಅವಧಿವಿಬೋಧ 


ಅನಧಾರ್ಯ (ಗು). ಗಮನಿಸಬೇಕಾದ; ಮನಸ್ಸಿಗೆ ತಂದುಕೊಳ್ಳ 
ಬೇಕಾದ. [ಸಂ.] 
ಅವಧಿ (ನಾ). ೧.ಗಡು ; ಮೇರೆ; ಕೊನೆ; ಕಾಲ ದೇಶಗಳ ಪರಿಮಿತಿ: 
*ಕಡೆಯಲ್ಲಿಯುಂ ಅವಧಿಯೆಂಬುದು” (ಹಲಾಯು. ೧೩೩-೧೬); ಭಗದತ್ತ 
ಬಳಲಿದನವಧಿಯಿಲ್ಲದೆ ಶರವ ನೆಜ್‌ ತುಳುಕಿ (ಕುವ್ಯಾದ್ರೋ. ೩-೩೯) ; 
ಒಂದು ವರ್ಷದ ಅವಧಿಯೊಳಗೆ ಪ್ರತಿ ಶಾಲೆಗೂ ಒಂದೊಂದು ಕೊಟಿಡಿ 
ಯನ್ನು ಕೂಡಿಸುವ ಯತ್ನವನ್ನು ಕೈಗೊಳ್ಳಬೇಕು (ಶಿಕ್ಷರ. ೭೩೯). 
೨. ಬಲ. ೩. ಸಂದರ್ಭ, ಅವಕಾಶ. ೪. ರಂಧ್ರ); ತೂತು; ಬಿಲ; 
ಗುಳಿ: “ಅಂತಿಕ ಗರ್ತಮಿಂತಪಧಿಯ ಕ್ಕು? (ನಾನಾರ. ೧೨೧). 
೫, ಎ ಅವಧಿಜ್ಞಾನ : ಜಿನಪತಿಗೆ ಪೂಜೆಯಂ ಮಾಡಿ ಮಗುಟ್ವಡಿಗೆಜಗ 
ಲೊಡಂ ಪಡೆದಂ ಗಡಮವಧಿಯನಧಿಕಭಕ್ತರೇನಂ ಪಡೆಯರ್‌ (ಅದಿಪು. 
೩-೨೯ ವ) ; ಮುನಿನಾಥನವಧಿಯಿಂ ಬಗೆದು ನೋಡಿ ನಿನಗಾಯುರೆವಥಿ 
ಮೂಜುದಿನಂ... ಎಂದು (ಸುಕುಮಾ. ೧೨-೮). ೬. (7): ಧರಣಿ 
ಯೊಳು ಸಕಲೇಶ್ವರನ ಮಾದರಸನು... ದುರುಳ ಕಾಲನ ಬಾಯನೊಜಿದಾ 
|  ಕರಿಸಿತಾಟಿಸಿಯವಧಿ ವಿಧಿಗಳ ತಾಜುಕುಂಡೆಗಳ ಉರವಣಿಸುವ ವಿಧಾತ್ರನಂ 
ಸಂಹರಿಸಿ (ಬಸಪು. ೪೭-೧); ಕಾಲನೆಂಬ ದರ್ಪೀಕೆರನ ಡಾಡೆಯಂ 
ಕಿಳ್ತವಧಿವಿಧಿಗಳಿರ್ವರ್ಗೆ ತೊಳ್ತುಗೆಲಸಮನಿತ್ತು (ಸದ್ಮರಾ. ೨-೧೭). 
“ಯಮ ” (ಪದ್ಮರಾ. ಕೋಶ). [ಸೆಂ.] 
ಅವಧಿಜ್ಞಾನ (ನಾ). [ಜೈನ] ಎಂಟು ಬಗೆಯ ಜ್ಞಾನಗಳಲ್ಲಿ ಒಂದು: 
“ಮೂರ್ತಪದಾರ್ಥಮಂ ಏಕಡೇಶ ಪ್ರತ್ಯಕ್ಷಮಾಗಿ ಅಜವುದು ಅವಧಿ 
ಜ್ಞಾನಂ? (ತತ್ತ್ವಪ್ರ. ೫೨); ಸೂರ್ಯ ಮಿತ್ರಾ ಚಾರ್ಯರ್ಗವಧಿಜ್ಞಾನಂ 
ಪುಟ್ಟಿತ್ತು (ವಡ್ಡಾರಾ. ೯-೧೪); ಮಾನಸರ ನುಡಿವ ತೆಅದಿಂ ಶೈೇನನು 
ಮರವೊಆಸಮಿಂತು ಗಲಪಿದಪುದಿದಂ ಶ್ರೀನಾಥ ಬೆಸಸಿಮವಧಿಜ್ಞಾನದಿ 
| ನಜಕದೆನೆ' ಸೃಪೇಂದ್ರನದುವಂ ಪೇಟ್ಗುಂ (ಶಾಂತಿ. ೯-೯೧), [ಸೆಂ] 
| ಅವಧಿಜ್ಞಾನಾವರಣೀಯ (ನಾ). [ಜೈನ] ಅವಧಿಜ್ಞಾನವನ್ನು 
ಮುಚ್ಚುವ ಕರ್ಮ: ಅವಧಿಜ್ಞಾನಾವರಣೇಯಂ ...'ವಿಂದೀ ಪ್ರ 
ರಡೆ ಪಂಚಪ್ರಕಾರ ಜ್ಞಾನಾವರಣೀಯನುಂ (ಸುಕುಮಾ. ೩-೫೯ ವ). 
"ಜ್ಞಾ ನಾವರಣೀಯ' ಪರಾ. [ಅನಧಿಜ್ಞಾನ * ಆವರಣೀಯ) 
ಅವಧಿಜ್ಞಾಸಿ (ನಾ). ಅವಧಿಜ್ಞಾನವುಳ್ಳವನು: ಒಂದು ದಿವಸಂ 
ಮಣಿಮಾಳಿ ರತಿಚಾರಣರೆಂಬ ಚಾರಣರನವಧಿಜ್ಞಾನಿಗಳಂ ಕಂಡಜಗರ 
ನೃತ್ತ್ವಾಂತಮಂ ಬೆಸಗೊಂಡು (ಆದಿಪು. ೨-೧೫ ವ); ಸೋಮ ಮಹಾಜೀಷಿ 
ಅವಧಿ ಜ್ಞಾನಿಯಪ್ಪ ನಿಜೇಶನಿಂ ತತ್ಸಲಷುನಟಾದು ಸುಷುಮಿರ್ಪಿನಂ 
(ಚಾವುಂಉ. ೨೮೮). (ಸಂ. ಅವಧಿಜ್ಞಾನಿನ್‌] 
| ಅವಧಿನರ್ಶನಿ (ನಾ). - ಅವಧಿಜ್ಞಾನಿ : ಅನಧಿದರ್ಶನಿಗಳ್‌ ಆನಧಿ 
| ಜ್ಞಾನಿಗಳ, ಕೇವಲದರ್ಶನಿಗಳ್‌ ಕೇವಲಜ್ಞಾನಿಗಳಸಂಖ್ಯೇಯಮನೆಯ್ದು 
ವರ್‌ (ತತ್ತ್ವಪ್ರ. ೨೫). [ಸಂ. ಅವಧಿದರ್ಶನಿನ್‌] 
ಅವಧಿದಿನಸ (ನಾ). ಗಡುವಿನ ದಿನ; ವಾಯಿದೆಯ ಕಡೆಹು 


೬-೨೮ ವ). [ಅವಧಿ ದಿವಸ) 


| ದಿವಸ: ಪರಿಪೂರ್ಣಾವಧಿ ದಿವಸ ಸಾಯಂತನ ಸಮಯದೊಳ್‌(ಶಾಂತಿತು. 


ಸ್ವಾಮಿಯವಧಾರು (ಪದ್ಮರಾ. ೧೦-೩೦) ; ವಿಚಾರಿಸುವೊಡಳವಲ್ಲ ಚಿತ್ತವ |4| ಅವಧಿಬೋಧ (ನಾ). ಎ ಅವಧಿಜ್ಞಾನ : ಅವಧಿಬೋಧದಿಂದೀ ಹುಡಿ 


ಧಾರು ಹೋ ಸರ್ವಜ್ಞರಾದರು ಸಲುಗೆ ಬಿನ್ನಪಷ (ಕುವ್ಯಾಆ. ೧-೧೪). 
೨. ಅವಧಾರು ಎಂಬ ಎಚ್ಚರಿಕೆಯ ಮಾತು : ಬಳಿಯ ಪಾಯೆವ 
ಧಾರುಗಳ ಕಳಕಳದೊಳಗೆ ರಥವೇಜಕಿದರು (ಕುವ್ಯಾಕ. ೮-೨೪); ಮುಂದೆ 
ಪಾಯವಧಾರು ಸತಿಯರ ಸಂದಣಿಯ ಸಿಂಜಾರವದ ಸೊಗಸಿಂದ ಶಬ್ದ 
ಬ್ರಹ್ಮ ಸೋತುದು ಸೊರಹಲೇನೆಂದ (ಕುವ್ಯಾಅ. ೮-೧೩). 

[<.ಸೆಂ. ಅವಧಾರಯ) 


| 
| 
45 
| 


ಯೊಳ್‌ ನೀಂ ಬಂದು ಫುಟ್ಟಿದುದನಆ್‌ದು (ಆದಿಪು. ೫-೫೦); ಜಗತ್ತ 
ಯಜ್ಮಾಯನಭಿಪ್ರಾಯಮನವಧಿಬೋಧದಿಂದಮಜನಸಿದು ಬಂದು( ಮಲ್ಲಿಪು, 
೧೩-೧೫೮). [ಅವಧಿ * ಬೋಧ] - 

ಅವಧಿವಿಬೋಧ (ನಾ). ಅವಧಿಜ್ಞಾನ : ಅಂತು ವಿವರೆಣೆ ಬರ್ಪ 
ವೊಲಿರದವಧಿ ವಿಬೋಧದೆ ಬರೆ ಮನಕ್ಕೆ ಬಗೆಯೊಳ್‌ ಕಂಡಂ ದಿವಿಜಪತಿ 
ತನ್ನ ಮುನ್ನಿನ ಭವಮಂ (ಶಾಂತಿಪು. ೩-೧೯). .[ ಅವಧಿ - ವಿಜೋಧ) 


ಅವಧಿಸಮಗ್ರ 


ಅವಧಿಸಮಗ್ರ (ನಾ). ಪೂರ್ಣವಾದ ಅವಧಿ; ವಾಯಿದೆ; ಗಡು: ಉಗ್ರ | 
ಕರ್ಮವ ನೆನೆಯಬೇಡ ವ್ಯಗ್ರದಲಿ ಸಾಧಿಸಿದೆವವಧಿಸಮಗ್ರವನು ಸಾಕಿನ್ನು | 
ಬಿಡಿಸು ವಿರಾಟಿಭೂಪತಿಯ (ಕುವ್ಯಾವಿ. ೪-೫೭). [ಅವಧಿ ಸಮಗ್ರ) 
ಅವಧೀರಣ (ನಾ). ತಿರಸ್ಕಾರದಿಂದ ಕಾಣುವುದು; ಅಲಕ್ಷ್ಯ 


ಮಾಡುವುದು; ಅಗೌರವದಿಂದ ನೋಡುವುದು. [ಸಂ.] 5 
ಅವಧೀರಿತ (ಗು). ತಿರಸ್ಕಾರಮಾಡಲ್ಪಟ್ಟಿ ; ಕಡೆಗಣಿಸಿದ: ಈಕೆ 


ಕನ್ಮಾಗ್ರಥ ಪರಿಮಂಡಲೆಯುನುವಧೀರಿತ ಮಹೀಪಾಲ ಕುಮಾರ ಮಂಡ 
ಲೆಯುಮಾದಳ್‌ (ಕಾಂತಿಪು. ೪-೮೮ ವ). [ಸಂ.] 

ಅವಧೀರಿಸು (ಕ್ರಿ). ತಿರಸ್ಕರಿಸು; ಕಡೆಗಣಿಸು: ನೊಟ್‌ದು ಹಿತೋಪ 
ದೇಶಮನೆ ಕೇಳಲೊಡಂ ಸಿಡಿಲೇಟಕ್ಸಿಯೆರ್ದು ಮೆಯ್ಮಜುಗಿ ನಯಂ 
ಕಿಡಲ್‌ ಗಜನಿಮಾಲನದಿಂದವಧೀರಿಸುತ್ತೆ... ಮಮ್ಮಲಂ ನುಜುಗಿಪರಲ್ಲಿ 
(ಕಾದಂಪೂ. ೫೪೪). [ಅವಧೀರಣ + - ಇಸ್ಕು] 

ಅವಧೂತ (ಗು). ೧. ತಳ್ಳಲ್ಪಟ್ಟಿ: ಆ ಜಯವರ್ಮನುಂ ಅವಮಾನ 


ವು 
ಪವಮಾನಾವಧೂತನಾಗಿ ಪೋಗಿ (ಆದಿಫು. ೨-೩೮ ವ). (ನಾ). ೨. ಎಲ್ಲ 


ಬಗೆಯ ಅಭಿಮಾನವನ್ನು ತಳ್ಳಿಹಾಕಿದವನು; ವಿರಕ್ತರಲ್ಲಿ ಒಂದು 
ವಿಶೇಷ ಪ್ರಭೇದ : ಭವಗೇಡಿಯಾಗಿ ಬಯಸದೆ ಬಂದ ಭಿಕ್ಷಮಂ ಸವಿದು 
ಚರಿಪವಧೂತ ಬಂದು (ಭಿಕ್ಬಾಚ. ೩-೧೭); ದಿನದಿನಕೆ ದಾಯಾದಮತ್ತರಂ 
ಪೆರ್ಚುತಿರೆ ಮನೆವುಳ್ತೆಯೊಳ್ಳಸುಗೆಯಂ ಕುಡದೆ ಗುರು ತಗುಳ್ನನಂಜನಂ 
ಪೊಣಜಮಡಿಸೆ ಕಾಶಿಯೊಳ್ಬೋಗಿರ್ಪನಾತನವಧೂತನಾಗಿ (ಜೈಮಿಭಾ. 
೫-೨೭). ೩. ವಿರಕ್ತರ ಹೆಸರಿನ ಕೊನೆಯಲ್ಲಿ ಸೇರುವ ಮಾತು (9). ,20 
ಉದಾ : ಚಿದಾನಂದಾವಧೂತ. [ಸಂ.] 

ಅವಧೂತಮಾರ್ಗ (ನಾ). ಅವಧೂತರು ಅನುಸರಿಸುವ ಪಂಥ, 
ಕ್ರಮ ಆಯಾಶ್ರಮಂ ಬಹುಶಿಖಿಗಳುಮವಧೂತಮಾರ್ಗಾಯತ್ತಂ 
(ವೀಕೈಪು. ೭-೬-೫೧). [ಅವಧೂತ + ಮಾರ್ಗ] 

ಅವಧೂತಾಶ್ರಮ (ನಾ). ೧. ಅವಧೂತನ ಸ್ಥಿತಿ, — ಅವಸ್ಥೆ: ಸ್ಥಿರ 
ಗತಿಯ ನಾ ಹೇಳ್ವೆ ವಾಜ್ಮನಗತಿಗೆ ದೂರೆನಿಸುವುಹು ಅವಧೂತಾಶ್ರಮವು 
ತಾನು (ಜ್ಞಾನಸಿಂ. ೪೨-೩). [ಅವಧೂತ + ಆಶ್ರಮ) 

ಅನಧೃತ (ಗು). ಎಚ್ಚರಿಕೆಯಿಂದ ಕೇಳಿದ ; ಗಮನಿಸಿದ ; ಪರೀಕ್ಷಿಸಿ 
ತಿಳಿದ; ಭಾವಿಸಿದ. [ಸಂ.] 

ಅವಧ್ಯ (ಗು). ೧. ವಥೆಮಾಡಬಾರದ ; ಕೊಲೆಗೆ ಯೋಗ್ಯವಲ್ಲದ : 
ಕೃಪನೆಂದನು ನಿಧಾನಿಸಲಾವವಧ್ಯರು ಜನಪ ನಿನ್ನನು ನಾವು ಕೊಲ್ಲೆಪು 
(ಕುವ್ಯಾಭೀ. ೨-೩೪). (ನಾ). ೨. ಕೊಲೆಗೆ ಅಶಶ್ಯನಾದವನು ; 
ಕೊಲ್ಲಲಾಗದವನು: ಜಗದೊಳವಧ್ಯನಂ (ಪಾಕಾಂ. ವಂದ್ಯನಂ]ಗೆಲಲೆ 
ಬಾರದು (ಪಂಪಭಾ. ೧೧-೩೨) ; ನರಕಾಸುರನವಧ್ಯನು ಸಕಲ ದಿವಿಜರಿಗೆ 
(ಕುವ್ಯಾದ್ರೋ. ೩-೭೧). [ಸೆಂ.] 

ಅನಧಸ್ತ (ಗು), ೧. ಚದುರಿದ; ಚಲ್ಲಾಸಿಲ್ಲಿಯಾದ. (ನಾ). 
೨. ಬಿಡಲ್ಪಟ್ಟುದು; ತ್ಯಾಗಮಾಡಿದ್ದು : “ ಅವಕೀರ್ಣಂ, ಅವಧ್ವಸ್ತಂ, 
ತ್ಯಕ್ತಂ, ಉತ್‌ಸೃಷ್ಟಂ, ಉಜ್ಜಿತಂ- ಈ ೫ ಬಿಡಲ್ಪಟ್ಟುದು? (ಹಲಾಯು. 
೧೧೮-೨೯). ೩. ನುಚ್ಚಾಗಿ ಮಾಡಿದ್ದು. [ಸಂ.] 

ಅವನ್‌ "ಅದ್ದು? ಪರಾ. 

ಅವನ (ನಾ). ೧. ಸಂರಕ್ಷಣೆ; ಕಾಪಾಡುವುದು: ಅಸದನುಶಾಸನಂ 
ಸದವನಂ ನೃಪಲಕ್ಷಣಮೊಂದು ಬಾಹುಸಾಹಸಗುಣಮೊಂದು ದಾನಗುಣ 
ಮಾಯೆರಡುಂ ನಿಮಿರ್ವಂತು... ತಜತಿಸಂದನುದಾತ್ತರಾಘವಂ 
(ಸಂರಾಮಾ. ೬-೧೧೩). ೨. ಸಂತೋಷ; ತೃಪ್ತಿ. ೩ ತೃಪ್ತಿ ಪಡಿಸು 
ವುದು; ಸಂತೋಷಗೊಳಿಸುವುದು. ೪. ಬಯಕೆ; ಕೋರಿಕೆ. |4 
೫. ಉಪಕಾರ; ಅನುಗೃಹ. ೬. ವೇಗ. ೭, ಬಾಗುವುದು. [ಸಂ.] 


93 


೪೪೫% 


40 


ಅವನಿಚಕ್ರ 


|! ಅವನಜೇಮನ 


(ನಾ). ಎ ಅವಣಜವಣ. [ಅವೆನ * ಜೇಮ್ಸ 
ಅವನತ (ಗು). ೧. ಬಾಗಿದ; ಬಗ್ಗಿದ; ನಮಸ್ಕರಿಸಿದ: ಅಂತು ಪಾಂಡು 
ರಾಜನಧಿಕತೇಜನುಮವನತವೈರಿಭೂಭೃತ್ಸಮಾಜನುಮಾಗಿ . * * ಪೋಗಿ 
(ಪಂಪಭಾ. ೧-೧೧೦ ವ); ಅವನತನಾಗಿ ತಂದೆವಿರ ತಾಯ್ವಿರ ಕಲ್ಪಿಸಿ 
ದುಕ್ತಿ ಕೇಳ್ದು(ಶಮದ. ೯೭ ಪ್ರಯೋ). (ನಾ). ೨. ಫಮಸ್ಕರಿಸಿದವನು. 
&ಿ. ಕೆಳಮಟ್ಟ ದಲ್ಲಿರುವವನು ; ಕೀಳುದೆಸೆಯಲ್ಲಿರುವವನು. 
| ಅವನತನಾಗು - ನಮಸ್ಕರಿಸು: ತನಗಹಮಿಕೆಯಿಂದಿರಡೆಆಪ 
ನೃಪಾಳರ ಮಾಳಿಮಾೂಳೆಕುಟ್ಟ ಮಸಂಘೆಟ್ಟ ನದಿನತಿಮುಖರಮಾಗಿರ್ಪಿನೆಗಂ 
ಸಾರ್ತಂದು ತಂದೆಗವನತನಾದಂ (ಪುಷ್ಪಪು. ೪-೬೧). [ಸಂ.] 

। ಅವನತಿ (ನಾ). ೧. ನಮಸ್ಕಾರ. ೨. ಕೀಳುದೆಸೆ; ದುರ್ದೆಸೆ; ಕಷ್ಟದ 
ಕಾಲ: ಧರ್ಮಪಾಲಕವಲ್ಲದ ಕ್ಲಾತ್ರಶಕ್ತಿಯೂ ಸಹ ಸಂಸ್ಕೃತಿಯ ಅವ 
ನತಿಗೆ ಕಾರಣವಾಗುತ್ತದೆ (ಯಳ್ಸಾರ. ೧೦೪ ಪೀ.). [ಸಂ.] 

ಅವನತೆ (ನಾ). ೧. ನಮಸ್ಕರಿಸಿದವಳು. ೨. ಬಗ್ಗಿದವಳು; ಶಲೆತಗ್ಗಿಸಿ 
ದವಳು: ನಿ£ಟಾಗಿ ವೇಸಭೂಷಣಗಳನ್ನು ಹಾಕಿಕೊಂಡ ತೆಳುಮೆಯ್ಯ 
ಮಗಳು ಅಂಗೈಯಲ್ಲಿ ಮುಖವಿಟ್ಟುಕೊಂಡು ಅಜನತೆಯಾಗಿದ್ದಳು 
(ಪುನರು. ೩೪೬). [ಸೆಂ. ಅವನತಾ] 

ಅವನದ್ಧ (ಗು). ೧. ಕಟ್ಟಲ್ಪಟ್ಟ; ಅಳವಡಿಸಿದ; ಆವೃತವಾದ: 
ಕೆಳೆಯರ ಪಗೆವರ ಪೆಂಡಿರ ಪಿಳೋಳಹಾರಾವನದ್ಧ ಕಂರೆಂಗಳಿಳಾತಳ 
ನಾಥನ ಮಧ್ಯಸ್ಥಿತೆಯಳವಿಯನಳವಲ್ಲದೆಳೆಗೆ ಗೊ €ಸನೆಗೊಳು ಗು 
(ಶಾಂತಿಪು. ೯-೧೫೨). (ನಾ). ೨. ಮದ್ದಳೆ, ಮೃದಂಗ ಮೊದಲಾದ 
ಚರ್ಮವಾದ್ಯಗಳಲ್ಲಿ ಒಂದು ಬಗೆ: ತತಘನಸುಷಿರಾವನದ್ಭವದ್ಯೆಂ 
ಗಳಂ (ಆದಿಪು. ೫-೩೫). [ಸಂ.] 

ಅವನಮ್ರ (ಗು). ಬಾಗಿದ. [ಸಂ.) 

ಆವನಾಟ (ನಾ). ಚಪ್ಪಟಿಯಾದ ಮೂಗುಳ್ಳವನು. [ಸಂ.] 

ಅವನಾಯ (ನಾ). ಕೆಳಕ್ಕೆ ಇಳಿಸುವುದು, --ಬಿಸುಡುವುದು; 
ಕೆಡಹುವುದು. (ಸಂ.] 

ಅನನಾಯ್ಕ (ನಾ). ವಿವಿಧ ಸುಂಕಗಳು (?) : ನಿಮ್ಮ ಕವತಾಳಡ 
ಸೀಮೆಯಲು ಅರಮನೆಯವರೂ' ಅವನಾಯವ ಮಾಡಲಾಗಿ ಅವನಾಯಳೆ 
ಅಂಜಿ ನೀಉ ಸಮಸ್ತ ಪ್ರಜೆಗಳೂ ಸೀಮೆಯನು ಬಿಟ್ಟು ಹಟಮಾಡಿ 
ಮಾಸವೆಯ ಸೀಮೆಗೆ ಬಿಟ್ಟುಹೋಗಿ (Aw. 12-11, ೫೫೪-೧೨; 1534); 
ಸರ್ವ್ವಮಾನ್ಯವಾಗಿ ನಡವುತ್ತಾಯಿರಲಾಗಿ ಮಧ್ಯೆ ಅವಾಂತರಪಾಗಿ 
ಬಂದಂಥಾ ಅವನಾಯಗಳ ರೊಕ್ಸ ಧಾನ್ಯಗಳನು (ಸೌಇಇ.. Di, 
೫೬೧-೧೨ ; 1534). P ತೆಲುಗು ಶಾಸನಗಳಲ್ಲಿ ಈ ಶಬ್ದ ಕಂಪಹುಬರು 
ತ್ತದೆ: ಸುಂಕಮೂನು ಸಾದಮೂನು ಮಾಡಲು ಆಇನ ಅವನಾ 
ಯಾಲೂನು (ಸೌಇಇ. ೫, ೪೯೬-೧೦ ; -1808 7). 

[ದೇ. ॥ ತೆಲು. ಅವನಾಯ)] 

ಆವನಿ (ನಾ). ೧. ಭೂಮಿ : “ಧರಣಿ ಧಾರಿಣಿ... ಸ್ಥಿ ರೆಯವನಿ ವಿಶ್ವಂಭಕೆ 
. * * ನೆಲಕೆ ನಾಮಂ (ಮಂಗರಾ, ೨೮-೧) ; ಅವನಿಯರ್ಧ್ವಮೋವುದು 
(ಕುವ್ಯಾಉ. ೯-೧). ೨. ಕರಿಬೇವಿನ ಗಿಡ: “ಅವನಿಯೆನೆ ಕರಿಬೇವು» 
(ಮಂಗರಾ. ೪೦-೩೨). ೩. ಅಗಸೆಮರ : “ಆಗಸೆಯವಸಿಯೆನಿಕ್ಕು ? 
(ಮಂಗರಾ. ೫೭-೫). (ಸಂ. 

ಅವನಿಂದೆ (ನಾ). ಇಲ್ಲದ ದೂರು; ಅಪನಿಂದೆ (ದಕ. ೪. (ಸಂ. 

ಅವನಿಚಕ್ರ (ನಾ). ಭೂಮಂಡಲ: ಅವನಿಚಕ್ರ ವಿಕ್ರಮಚಕ್ರಂ ದೊರೆ 
ಯಲ್ತು ಧರ್ಮಚಕ್ರ ಂ ದೊರೆಯಕ್ಕುಂ (ಶಾಂತಿತ. ೧೧-೮೮) ; ಅಂದೆವಸಿ 
ಚಕ್ರಂ ವಿಕ್ರಮಕ್ಕೆಯ್ದದಾ ಬಲಿಯಂ ... ಮೆಟ್ಟಿ ರಸಾತಳಕ್ಕಿಟ್‌ಪಿದೈ 

ನೀಂ ವಾಮನಾಕಾರದಿಂ (ಜಗನಿ. ೧-೫೯). (ಅವನಿ* ಚಕ್ರ] 


ಅವನಿಜ. 


ಅವನಿಜ (ನಾ). ೧. ಮರ; ಗಿಡ. ೨. ಭೂಮಿಯ ಮಗ ; ಅಂಗಾರಕ: 
“ ಆಂಗಾರಕೆಂ ವಕ್ರೆನವನಿಜಂ' (ಮಂಗರಾ. ೧೧-೫). ೩. ಭೂಮಿಯಲ್ಲಿ 
ಹುಟ್ಟಿದ್ದು. [ಸಂ.] 

ಅವನಿಜಾತ (ನಾ). - ಅವನಿಜ. [ಅನನಿ* ಜಾತ] 

ಅವನಿಜಾಪತಿ (ನಾ). ಭೂಮಿಯ ಮಗಳಾದ -ಸೀತೆಯ ಗಂಡ; 
ಶ್ರೀರಾಮ. [ಸಂ. (ಅವನಿಜಾ * ಪತಿ)] 

ಅವನಿಜೆ (ನಾ): ಭೂಮಿಯ ಮಗಳಾದ ಸೀತೆ. (ಸಂ. ಅವನಿಜಾ] 

ಅನನಿತಳ (ನಾ). ಭೂಮಿ; ಭೂಮಿಯ ಮೇಲ್ಮೈ: ಭುವನಾಳೋ 
ಕಾಭಿರಾಮಂ ದಿಗವನಿತಳ ಪೂರ್ಣ್ನಾರ್ಜ್ಜುನ ಶ್ಲೋಕಂ * * . ಪೆಸರ್ವಡೆದಂ 
ವೀರಬಲ್ಲಾಳದೇವಂ (ಎಕ. ೪, ಅರಸೀ. ೧೨೭-೨೧ ; 1185). 

[ಅವನಿ * ತಳ (ಐ ತಲ)] 

ಅವನಿದಿವಿಜ (ನಾ). ಭೂಸುರ; ಬ್ರಾಹ್ಮಣ. [ಅವನಿ* ದಿವಿಜ] 

ಅವನಿಧರ (ನಾ). ಭೂಮಿಯನ್ನು ಧರಿಸಿರುವುದು; ಬೆಟ್ಟಿ. [ಸಂ.1 

ಅವನಿಪ (ನಾ). ಭೂಮಿಯನ್ನು ಕಾಪಾಡುವವನು ; ದೊರೆ: ಅಂತನ 
ನಿಪನಿಕರಂ ಕೈಯಾಂತವನಿಪನಿಕರಮೊಂದು ಕೋಟಗೆ ಮಿಗಿಲೆಂಬಂತಾ 
ದೊಡಂ (ಗದಾಯು. ೧-೧೫). [ಸಂ.] 

ಅವನಿಪತಿ (ನಾ). ಭೂಮಿಗೆ ಒಡೆಯ; ರಾಜ: ಅವನಿಪತಿ ಕೇಳಾ ಪುರ 
ದೊಳುತ್ಸವವನದನೇನೆಂಬೆನು (ನಳಚ. ೭-೪೩). [ಅವನಿ ಪತಿ] 

ಅವನಿಪಾಲಕೆ (ನಾ). - ಅವನಿಪ: ವೃಷಭದೊಳುಡುನಾಥಂ ನಿಲೆ ಪುಟ್ಟದ 
ಮನುಜನನನಿಪಾಲಕನಕ್ಕುಂ (ಜಾತತಿ. ೧೨-೧೬). [ಅವನಿ * ಪಾಲಕ] 

ಅವನಿರುಹ (ನಾ). ಭೂಮಿಯಲ್ಲಿ ಹುಟ್ಟಿದ್ದು ; ಮರ; ಗಿಡ. [ಸಂ.) 

ಅವನಿವಲ್ಲಭ (ನಾ). - ಅವನಿಪತಿ. ` [ಅವನಿ * ವಲ್ಲಭ] 


ಅವನಿಸು (ಕ್ರಿ). ೧. ಕಾಪಾಡು : ಅವನಿಕೆ ಬಲಭುಜಯುಗಂ... ಪದ್ಮಾ 
ವತೀರ್ಣಪೂರ್ಣಂ ನಿಮ್ಮಂ (ಸ್ವಸ್ನವಾ. ೧). ಪಿ. ಆತುರಪಡು; 


5 


8 
ಐ 


ತ್ವರೆಗೊಳ್ಳು : ಓಂಕರಿಸಂ ಕಾತರಿಸಂ . . . ಜಿನುಗನವನಿಸಂ ಕೊಕ್ಕರಿಸಂ | 25 
(ಅಜಿಪು. ೫-೮೬). [ಅವನ + -ಇಸ್ಕು] 

ಅವನಿಸುತ (ನಾ). - ಅವನಿಜ ೨. [ಅವನಿ * ಸುತ] 

ಅವನಿಸುತಕ್ಷೇತ್ರ (ನಾ). ಮೇಷವೃಶ್ಚಿಕ ರಾಶಿಗಳು : ಇರೆ ಚಂದ್ರಂ 
» «« ಅವನಿಸುತಕ್ಷೇತ್ರದೊಳ್‌ ಸ್ತ್ರೀವಿಶುದ್ಧಾಚರಣಂ . . . ಕೂಡಿ ಬರ್ಕುಂ 
(ಜಾತತಿ. ೯-೧೬). [ಅವನಿಸುತ + ಕ್ಷೇತ್ರ] 

ಅನನಿಸುತೆ (ನಾ). - ಅವನಿಜೆ: ಕಮುಲರೋಚನ ಕಾಯು ಕಾಯೆನು 
ತಿರ್ದಳವನಿಸುತೆ (ಕಾಶಿರಾ. ೩೭-೧೫). [ಸೆಂ. ಅವನಿಸುತಾ] 

ಅವನಿಸುರ (ನಾ). ಬ್ರಾಹ್ಮಣ. "ಭೂಸುರ? ಪರಾ. [ಅವನಿ * ಸುರ] 

ಅವನೀಜ (ನಾ). - ಅವನಿಜ ೧: ತರುಗಳೊಳು ಕಲ್ಪಾವನೀಜಂ .. . 
ಥೇನುಗಳೊಳಮರಥೇನು . . . ಅಖಿಲದೇವರೊಳು ಶಂಕರನುಮಿರ್ಪವೊ 
ಲೊಪ್ಪಿದಂ ಬಸವರಸನು (ಬಸಪು. ೫-೬೯). [ಸಂ.] 

ಅವನೀಜಾತ (ನಾ). - ಅವನಿಜ'೧ : ಯಮಳಾರ್ಜುನಾವನೀಜಾತ 
ಮನಾಹತಂ ಕೆಡೆದುದಂ ನೆನೆದದ್ಳುತಮಿಲ್ಲಿ ಕಾಣಲಾಯ್ತು (ಜಗ ವಿ. 
೩-೬೪). [ಸಂ. (ಅನನೀ + ಜಾತ)] 

ಅವನೀತ (ಗು). ೧. ತೆಗೆದುಹಾಕಲ್ಪಟ್ಟ; ಹೋಗಲಾಡಿಸಿದ. 
೨. ಬಾಗಿದ; ಕುಗ್ಗಿದ: “ಅವಕುಂಚಿತಂ ಮೇಣವರೂಪಿತಮದನಲೀನ 
ಮವನೀತನಿಫ್ಯಾಸಿತಂ ಅವಕೃಸ್ವ್ರಮೆನೆ ಹರಹುಗೆಟ್ಟುದೆನಿಸಿರ್ಕು? 
(ಮುಂಗರಾ. ೧೩೩-೨೯). [ಸಂ] 

ಅನನೀತಳ (ನಾ). ೧. - ಅವನಿತಳ : ಜಲಧಿ ಮೊಗೆಯಲಿ ಮಹಿಯೊಳಿನ 
ಮಂಡಲವು ಬೀಳಲಿ .ಬಸುಡಲವನೀತಳವನಾಶಾದಂತಿ (ತೊರರಾ. 
೧-೩-೨೫). ೨, ಭೂತಲ. (ಸಂ. (ಅವನೀ * ತಳ)] 


90 


45 


೪೪೬ 


ಅನನೀಸ್ವಾಮಿ 


| ಅವನೀತಳೆಪತಿ (ನಾ). - ಅವನಿಪತಿ: ಕದಡಿದುವವನೀತಳಪತಿಯ 
ಪಡೆಯೊಳರಿನೃಪಜಲಾಶಯಂ (ಶಾಂತಿಪು. ೧೦-೧೩೯). 
[ಅವನೀತಳ + ಪತಿ] 
ಅವಸೀದಿವಿಜಪುರ (ನಾ). ಬ್ರಾಹ್ಮ ಣರಿಗಾಗಿ ಬಿಟ್ಟಿ ಊರು; 
ಅಗ್ರಹಾರ: ಇವರು ತಮ್ಮೊಳಗೆಂದರವನೀದಿವಿಜಪುರದಲಿ ದೈನ್ಯವೃತ್ತಿಯ 
ನಿವಹ ನಿಲಲಿ (ಕುವ್ಯಾಆ. ೧೧-೨೦). [ಸೆಂ. (ಅವನೀ * ದಿವಿಜ * ಪುರ)) 
ಅನನೀದೇವ (ನಾ). - ಅವನಿಸುರ. 
ಅವನೀದೇವಾನ್ವಯ - ಬ್ರಾಹ್ಮಣರ ವಂಶ; ಬ್ರಾಹ್ಮಣ ಕುಲ: 
ವಾಗ್ಮಿ ಪ್ರವರಂ ನರೇಣ್ಯನನನೀದೇವಾನ್ವಯಕ್ಕುತ್ತಮಂ (ಸುಕುಮಾ. 
೨-೩೮). (ಸಂ. (ಅವನೀ + ದೇವ)] 
ಅವನನೀನಾಥ (ನಾ). - ಅವನಿಪತಿ: ಅನನೀನಾಥನ ಗೆಯ್ದ ಫೊಲ್ಲಮೆಗ 
ಮೆನ್ನೊಳ್ಳಿಂಗಮಿಂ ಸಕ್ಕಿಯಾಗು (ಪಂಪಭಾ. ೯-೨೬) ; ಮೇಘನಿನಾದದಿಂ 
ಮೇಘರಥಾವನೀನಾಥನಿಂತೆಂದು ಪೇಲಟ್ಣಂ (ಶಾಂತಿಪು. ೯-೮೩ ವ). 
[ಸಂ. (ಅವನೀ + ನಾಥ)] 
ಅವನೀನಿರ್ಜರ (ನಾ). ಬ್ರಾಹ್ಮಣ : ನೆರೆದರವನೀನಿರ್ಜರರು ಕೇಸರಿಯ 
ಪೀಠವ ರಚಿಸಿ. .. ವಿಸ್ತರಿಸಿದರು ಮಂಗಳನ (ಕುವ್ಕಾಭೀ. ೧-೩೦). 
[ಸಂ. (ಅವನೀ + ನಿರ್ಜರ)] 
ಅವನೀಪಕೆ (ನಾ). ಭೂಮಿಗೆ ಒಡೆಯ ; ರಾಜ : ಚಾಗಮನೀಸಿಕೊಳ್ಳ 
ದವನೀಪಕರಿಲ್ಲವನೀಪಕರ್ಮುದೋಡ್ಯೋಗಮನೊಕ್ಕು ಬಾಳದವರಿಲ್ಲ 
(ಎಕ. ೪11, ಶಿಕಾರಿ. ೧೦೩-೨೨ ; 1149). [ಸಂ.] 
ಅವನೀಪತಿ (ನಾ). - ಅವನೀಪಕ : ಜಿನಮುನಿವೃಂದವವನೀಪತಿಯ 
ತಾವೈತಂದು ನೋಡಲು (ಬಸಪು. ೫೦-೪೦). [ಸಂ, (ಅವನೀ * ಪತಿ)] 
ಅವನೀಭರ್ತೃ (ನಾ). - ಅವನೀಪಕ : ಇಂದ್ರೇಭದಿಂದವನೀಭರ್ತೃ.... 
ಪುಟ್ಟುಗುಂ ನಂದನಂ (ಜಗವಿ. ೨-೮೩). [ಸಂ. (ಅವನೀ + ಭರ್ತೃ)] 
ಅವನೀಭಾಗ (ನಾ). ರಾಜ್ಯದ ಒಂದು ಪ್ರದೇಶ: ನೋಡವನೀಭಾಗ 
ದೊಳೆನ್ನ ಭಾಗಮನದಂ ತಾನೀಯದಿರ್ದಾಗಳ್‌ (ಸಂಪಭಾ. ೯-೨೬). 
[ಸೆಂ. (ಅವನೀ * ಭಾಗ)) 
ಅನನೀರಕ್ಷಣ (ನಾ). ರಾಜ್ಯವನ್ನು ಪಾಲಿಸುವುದು: ಅವನೀರಕ್ಷಣ 
ದಕ್ಷ ದಕ್ಷಿಣಭುಜಸ್ತಂಭಂ ಕೊಲಲ್‌' ಸಾಲದೇ (ಪಂಸಪಭಾ. ೯-೨೬). 
(ಸೆಂ. (ಅವನೀ + ರಕ್ಷಣ)] 
ಅವನೀರುಹ (ನಾ). - ಅವನಿರುಹ. [ಸಂ.] 
ಅವನೀವಲ್ಲಭ (ನಾ). - ಅವನಿಪತಿ: ಅವನೀವಲ್ಲಭ ವಲ್ಲಭಾನುಜ 
[ನು]ದಾತ್ತಂ ಬಿನ್ನಪಂಗೆಯ್ವುದುಂ (ಶಾಂಶಿಪು. ೧೮-೧೨೩). 
[ಸಂ. (ಅವನೀ + ವಲ್ಲಭ)) 
ಅವನೀಶ (ನಾ). - ಅವನಿಪತಿ: *ಶೌರಿಯೊಳು ವಾಸ್ತುಕದೊಳವನೀಶ 
ನೊಳು ಕುಂಭಕಾರನೊಳು ಚಕ್ರವರ್ತಿಯೆನಿಕ್ಕು” (ಮಂಗರಾ. ೧೫೧-೫೨); 
ಈ ತೆರಳಿಕೆಯದಾವಂಗೆಂದನವನೀಶ (ಕುವ್ಯಾದ್ರೋ. ೫-೧೭). 
(ಸೆಂ. (ಅವನೀ + ಈಶ)] 
ಅವನೀಶ್ವರ (ನಾ). ಅವನಿಪತಿ: ಭರತಾವನೀಶ್ವರಂ ಗುರು ಪಿರಿ 
ಯಣ್ಣಂ ಚಕ್ರವರ್ತಿ (ಆದಿಪು. ೧೪-೧೧೨). [ಸಂ. (ಅವನೀ + ಈಶ್ವರ)] 
ಅವನೀಸುರ (ನಾ). ಎ ಅವನಿಸುರ: ರಾಜನಿಕರಮಂ ತಣಿಸದೀಯನೇ 
ಪರಶುರಾಮನೀ ಧರೆಯನವನೀಸುರರ್ಗೆ (ಜೈಮಿಭಾ. ೨-೩೩). 
[ಸಂ. (ಅವನೀ + ಸುರ)] 
ಅವನೀಸ್ವಾಮಿ (ನಾ). - ಅವನಿಪತಿ: ಅವನೀಸ್ವಾಮಿಗೆ ಚಕ್ರವರ್ತಿಗೆ 
ಬಟ ಕ್ಯಾ ದೂತನಿಂತೆಂದು ಬಿನ್ನವಿಕುಂ (ಶಾಂತಿಪು. ೩-೫೨) 
[ಸಂ. ಅನನೀಸ್ವಾಮಿನ್‌) 


ಅವನು ೪೪೭ 


ಅವನು "ಅದು? ಪರಾ. 
ಅನಪಥ್ಯ (ನಾ). - ಅಪಥ್ಯ. ([ಸಂ.] 
ಅವಪಾತ (ನಾ). ೧. ಕೆಳಗೆ ಬೀಳುವುದು; ಇಳಿಯುವುದು. ೨. ಹಳ್ಳ; 
ಕುಳಿ; ರಂಧ್ರ. [ಸಂ.] 
ಅವಪುತ್ರಿಕೆ (ನಾ). ಮಕ್ಕಳಿಲ್ಲದವನು. "ಅವಪುತ್ರಿಕದ್ರವ್ಯ' ಸರಾ. 
[ಸಂ.] 
ಅವಪುತ್ರಿಕದ್ರವ್ಯ (ನಾ). ಮಕ್ಕಳಿಲ್ಲದೆ ಸತ್ತವರ ಆಸ್ತಿ, ಹಣ: 
ಮಾಣಿಯಾಯುಧಂಬೆರಸು ಮಣ್ಣ ಪವೇಜಲ್ಸಲ್ಲವಿನ್ತೀದಣ್ಣದೊಳಂಕವರ್ತೆ | 
ಯೊಳವಪುತ್ರಿಕದ್ರವ್ಯದ ದಶವನ್ಹದೊಳಂ, ಪುಟ್ಟದ ದ್ರವ್ಯಮುವಂ ಕಳೆ 
[ಅವಪುತ್ರಿಕ * ದ್ರವ್ಯ] 
ಅವಬದ್ಧ (ಗು). ಕಟ್ಟಲ್ಪಟ್ಟ; ಜೋಡಿಸಿದ : ಶ್ರೀವಿಗ್ರಹಸ್ಥ ಹಸ್ತ್ಮಜಿನಂ 
ಘನಂ ಶ್ರುತಿಪುಟಾವಬದ್ಧಾಹೀಂದ್ರಗೀತಘೋಷಂ (ಪದ್ಮರಾ. ೧-೧). 
[ಸಂ.] 
ಅನಬಾಧೆ (ನಾ). ನೋವು; ಹಿಂಸೆ; ದುಃಖ: “ಅವಬಾಧೆ ವೇದನೆ 
ವೃಥೆ ಪೀಡೆಯಾರ್ತಿಯೆಂಬಿವು ದುಃ ಖಮೆನಿಸಿಕ್ಳು?? (ಮಂಗರಾ. ೧೧೬-೨). 
(ಸೆಂ. ಅವಬಾಧಾ] 
ಅನಬೋಧ (ನಾ). ೧. ಎಚ್ಚರಿಕೆಗೊಳ್ಳುವುದು. ೨. ಅರಿವು; 
ಜ್ಞಾನ: ಅನಬೋಧಂ ವಿಷಯ ಪರಿಪ್ಲವಂ (ಮನೋವಚನಕಾಯ 
ನಿಯಮಂ ಪಾಠಿಪ್ಲ ವ) ಮಿನಿತಿಲ್ಲದೆ ಮೂಲಂ ಭುವನಮನೇಗಿಸುವ ಸಮತೆ 
ಸಮನಿಸಿದಪುದೇ (ಶಾಂತಿಪು. ೯-೧೧೯). ೩, ವಿವೇಕ. ೪. ನಿರ್ಣಯ; 
ನಿಶ್ಚಯ. ೫. ಶಿಕ್ಷಣ; ತರಬೇತು. (ಸಂ.] 
ಅವಬೋಧನ (ನಾ).೧. ಎಚ್ಚರಿಸುವುದು. ೨.ತಿಳಿವಳಿಕೆಯನ್ನುಂಟು 
ಮಾಡುವುದು; ವಿವೇಕವನ್ನು ಹುಟ್ಟಿಸುವುದು: ತದ್ವೈಮಾನಿಕ 
ಭೇದಾವಬೋಧನಾರ್ಥಂ ಉತ್ತರ ಸೂತ್ರಾವತಾರಂ (ತತ್ತ್ವಪ್ರ. ೨೦೫). 
[ಸಂ.) 
ಅವಭಳೆ (ನಾ). ಒಬ್ಬಾತನ ಹೆಸರು: ದೊಡೇರಿಯ ಅವಭಳಗೌಡರಿಗೆ 
ಲಕ್ಷುಮಿಯಪುರದ ಕೆಜಿಯ ಕೆಳಗೆ ಕೊಟ ಮಾಂನ್ಕದ ಧರ್ಮ (ಮೈಲಆರಿ. 
೧೯೨೯, ೧೦೯-೮ ; 1595), [ಆ ಸಂ. ಅಹೋಬಲ] 
ಅವಭಾಸ (ನಾ).೧. ಪ್ರಭೆ; ಕಾಂತಿ; ಹೊಳಪು: ಅತಸೀಪುಷ್ಪಾವಭಾಸಂ 
ತನುವೆಸೆವಿನೆಗಂ. .. ಶಾಶ್ವತನವತರಿಸಿರ್ದಂ (ಜಗವಿ. ೨-೯೯); ದೇಶೀಯ 
ಗಣಗಜೇಂದ್ರಸಾಂದ್ರಮದಧಾರಾವಭಾಸರುಂ (ಎಕ. Il, ೬೬-೬೫; 1176). 
೨. ತೋರುವುದು; ಕಾಣುವುದು. [ಸಂ.] 
ಅವಭಾಸಮಾನ (ಗು). ಪ್ರಕಾಶಿಸುವ; ದೃಷ್ಟಿಗೋಚರವಾಗುವ : 
ಆಂತೆಜಾಗ್ರದ್ಧಶಾವಭಾಸಮಾನಾಂತರಂಗ ಬಹಿರಂಗವಸ್ತುಗಳುಂ(ಆದಿಪು. 
೨-೯ ವ). ([ಸಂ.) 
ಅನಭೃತ (ನಾ). - ಅವ ಭೃ ಥ: ಕ್ರತುಸಮಾಪ್ತಿಯಲವಭೃತದ 
ಭೂಪತಿಯ ವಿಮಳಸ್ನಾ ನಪುನ್ಕೋಚಿತದಲೋಕುಳಿಯಾಡಿ ದಣಿದುದು 
(ಕುವ್ಯಾಸ. ೧೧-೩); ಮಣುದಿವಸ ಮಲುವಲಿಯ ಸಮನಂತರದಲವ 
ಭೃತದೋಕುಳಿಯ ವಿಸ್ತರಣವೆಸೆದುದು (ತೊರರಾ. ೧-೧೬-೫೧). 
(ಸಂ. ಅವಭೃಥ) 
ಅವಭೃತಮಜ್ಜನ (ನಾ).ಎಅವಭೃತಸ್ನಾನ: ಪರಮಸತ್ಮವೃತ ಮಹಾ 
. ಕ್ರತುವರದಲವಭ್ಛತಮಜ್ಜನವ ವಿಸ್ತರಿಸಿ ಭೀಮಾದಿಗಳು ಸಹಿತ ವಿರಾಟ 
ನರಮನೆಗೆ ಅರಸ ಬಂದನು (ಕುವ್ಯಾವಿ. ೧೦-೬). [ಅವಭೃತ * ಮಜ್ಜನ) 
ಅನಭೃತಸವನ (ನಾ). - ಅವಭೃಥಸ್ನಾನ : ಅಮರಜನಾಹ್ಲಾದ 
ಕರಮೆನಿಪ ಜಿನಗಂಥೋದಕದಿಂ ಕುಲಿಶಿಗಾದುದವಭೃತಸವನಂ (ಅಜಿಪು. | ಆ 
೪-೭೩). [ಅವಭೃತ + ಸವನ] 


ಲಾ 


(ಎಇ. XX, ೬-೪೦; 1012). 


15 


20 


25 


353 


40 


ಅವಮರ್ಶಸೆಂಧಿ 


ಅವಭೃಶಾವಗಾಹನ (ನಾ). - ಅವಭೃಥಸ್ನಾನ: ಹಷಟ್ಟಿರ್ಮ ... 
ಸಂಸ್ಥಾವಭೃತಾವಗಾಹನ [ಪವಿ]ತ್ರೀಕೃತ ಶರೀರರ್‌ (ಸೌಇಇ. ೫x, 
೨೯೨೧೨; 1044) ; ವೇದಾರ್ಥ ವಿದ್ಯಾ ಪಾರಗರ್‌ ಷಟ್ಟಿರ್ಮನಿರತರ್‌ ಸಪ್ತ 
ಸೋಮ ಸಂಸ್ಥಾವಭೃ ತಾವಗಾಹನ ಪನಿತಿ ಕೃತಶರೀರರ್‌ (ಕಇ. 11, 
೧೦-೬ ; 1080). [ಅವಭೃತ * ಅವಗಾಹನ] 
ಅನಭೃಥ (ನಾ). ೧. ಯಜ್ಞ ಮುಗಿಯುವುದು; ಯಾಗದ 
ಸಮಾಪ್ತಿ: “ಯಜ್ಞದ ತೀರ್ಕಣೆ ಅವಭೃತ[ಥ]ನೆಂಬುದು 
(ಹಲಾಯು. ೬೯-೨೬೩). ೨. - ಅವಭೃಥಸ್ನಾನ. [ಸಂ.] 
ಅವಭೃಥಸವನ (ನಾ). - ಅವಭೃಥಸ್ನಾನ: ಜಿನಸವನಗಂಧತೋಯ 
ದಿನನಿನಿಷಲೋಚನರ್ಗಮಾದುದವಭೃಥಸವನಂ (ಆದಿಘು. ೭-೧೦೩) ; 
ದುರ್ಯೋಧನನ ಡೇಹ ಪ್ರಹರಣ ಲೋಹಿತದಿನಾದುದವಭೃಥಸವನಂ 
[ಪಾಠಾಂ. ಸ್ನಾನಂ) (ಗದಾಯು. ೮-೪೭). 
[ಅವಭೃತ * ಸವನ] 
ಅವಭೃಥಸ್ನ್ಮಾನ (ನಾ). ಯಾಗ ಅಥವಾ ಮಂಗಳಕಾರ್ಯವು ಮುಗಿದ 
ಮೇಲೆ ಮಾಡುವ ಸ್ನಾನ: ಅಗ್ರಪೂಜೆಯಂ ನಾರಾಯಣಂಗೆ ಕೊಟ್ಟವ 
ಭೃಥಸ್ನಾನದೊಳ್‌ ಪಿರಿದುಮೊಸಗೆಯಂ ಮಾಡಿ (ಪಂಪಭಾ. ೬-೬೫ ವ). 
[ಅವಭೃಥ * ಸ್ನಾನ] 
ಅನಮ (ಗು). ೧. ತುಂಬ ಕೆಳಗಿನ. ೨. ಕಡಮೆಯಾಗುತ್ತಾ 
ಹೋಗುವ. "ಅವಮೋದರ್ಯ' ಪರಾ. &. - ಅವಮೆ. [ಸೆಂ.] 
ಅವಮತ (ಗು). ೧. ಅವಮಾನಿಸಲ್ಪಟ್ಟ. ೨. ಕಡೆಗಣಿಸಿದ. [ಸಂ.] 
ಅವಮತಿ (ನಾ). ೧. ಅವಮಾನ. ೨. ಕಡೆಗಣಿಸುವುದು ೩. ಅವಿ 
ವೇಕ; ತಿಳಿಗೇಡಿತನ (ಕಿ). [ಸಂ.] 
ಅವಮತಿಗೈ (ಕ್ರಿ). ೧. ಅವಮಾನಮಾಡು. ೨. ಅಲಕ್ಷ್ಯಮಾಡು : 
ಅತ್ತಿತ್ತ ನೋಡದೆ ಅವಮತಿಗೆಯ್ಮದೆ ಮತ್ತೆಯಾಗದೆ ಮರೆತಿರದೆ (ಹದಿಬ. 
೪-೧೦). ([ಅವಮತಿ * ಗೈ (ಆ ಕೆಯ್‌,)] 
ಅವಮನ್ನಣೆ (ನಾ). ಅಗೌರವ; ಅವಮಾನ; ತಿರಸ್ಕಾರ: ನಿನ್ನ 
ಧರ್ಮಪತ್ನಿಯಾದ ಸುದೇಷ್ಟೆಯು ನನ್ನನ್ನು' ವೃದ್ಧನು, ಅಧಮನು ಎಂದು 
ಅವಮನ್ನಣೆಯನ್ನು ಮಾಡಿ... ಕಳುಹಿಸಿದಳು (ಕೃವಾಆ. ೧೯೬). 
. [ಆ ಸಂ. ಅನಮಾನನಾ] 
ಅನಮರ್ದ (ನಾ). ೧. ತುಳಿದುಹಾಕುವುದು; ಅಡಗಿಸುವುದು. 
೨. ಪೀಡೆ; ಹಿಂಸೆ; ತೊಂದರೆ. ೩. ಶತ್ರುವಿನ ಸೀಮೆಗೆ ದಾಳಿ ಮಾಡಿ 
ಬೆಳೆ ಮುಂತಾದುವನ್ನು ನಾಶಗೊಳಿಸಿ ಶಿಕ್ಷಿಸುವುದು. [ಸಂ.] 
ಅವಮರ್ಯಾದೆ (ನಾ). ಅಗೌರವ; ಮರ್ಯಾದೆಯಿಲ್ಲದುದು : 
ನೀನೋ ಶೂರ; ಅವಮರ್ಯಾದೆಯನ್ನು ಸಹಿಸದವನು (ವಚಭಾ. ೩) 
(ಸಂ. ಅವಮರ್ಯಾದಾ] 
ಅವಮರ್ಶ (ನಾ). ೧. ವಿಮರ್ಶೆ; ಪರಾಮರ್ಶೆ. ೨. [ನಾಟ್ಯಶಾ] 
ನಾಟಕದ ಐದು ಸಂಧಿಗಳಲ್ಲಿ ಒಂದು. "ಅವಮರ್ಶ ಸಂಧಿ? ಪರಾ. 
&. ಆಕ್ರಮಣ; ಮುತ್ತಿಗೆ. (ಸಂ. 
ಅನಮರ್ಶಸಂಧಿ (ನಾ). “ಅವಮರ್ಶ ಸಂಧಿಯಲ್ಲಿ ಕಥೆ ಗರ್ಭಸಂಧಿ 
ಗಿಂತ ಮುಂದುವರಿಯುತ್ತದೆ. ನಾಯಕನು ಕೋಪ ವ್ಯಸನ 
ವಿಲೋಭನಾದಿಗಳಿಂದ ಸ್ವಲ್ಪ ತಡೆದು ನಿಲ್ಲುತ್ತಾನೆ (ಆಮೇಲೆ ಫಲ 
ಪ್ರಾಪ್ತಿ ನಿಶ್ಚಯವಾಗುತ್ತದೆ) ೫ (ಕೈಪಿಡಿ. ೨೦೮) ; ಕೋಪ, ವ್ಯಸನ 
ಅಥವಾ ಲೋಭದಿಂದ ಪರ್ಮಾಲೋಚಿಸುನಲ್ಲಿ [ಇರುವ] ಅಂಗಗಳ ಸಂಗ್ರ 
ಹವು ಅವಮರ್ಶ(ಸಂಧಿ]ಗರ್ಭದಲ್ಲಿ ಚೆನ್ನಾಗಿ ಒಡೆದು ಪ್ರಕಟವಾದ ಬೀಜವು 
[ಅಲ್ಲಿನ] ನಿಷಯವಾಗಿದೆ (ದಶರೂ. ೧-೮೧). "ವಿಮರ್ಶಸಂಧಿ' ಪರಾ, 
[ ಅವಮರ್ಶ + ಸಂಧಿ] 


ಅವಮಾನ 


ಅವಮಾನ (ನಾ). ಅಪಮಾನ; ಅಗೌರವ: ದೇವಶುತ್ರನಂದಿನಿಯ 

ಅನಮಾನ ಅವನ ತಂಗಿಗಾದ ಅವಮಾನವೆಂದು ತಿಳಿಸು (ಬಾಣಆ. ೮೭). 
ಅನಮಾನಪಡಿಸು, ಅವಮಾನೆಮಾಡು - ಅಗೌರವಕ್ಕೆ ಗುರಿ 

ಮಾಡು; ಮರ್ಯಾದೆ ಕೆಡು ವಂತೆ ನಡೆ; ತಿರಸ್ಕಾರಕ್ಕೆ ಗುರಿ 
ಮಾಡು ; ತಿರಸ್ಕಾರದಿಂದ ಕಾಣು. [ಸಂ.] 

ಅವಮಾನಿತ (ಗು). ತಿರಸ್ಕಾರಕ್ಕೆ ಗುರಿಯಾದ ; ಅನಮರ್ಯಾಜೆ 
ಮಾಡಲ್ಪಟ್ಟ. [Xಂ.] 

ಅನಮಾಸನಿಸು (ಕ್ರಿ). ಮಾನಹಾನಿಗೆ ಗುರಿಮಾಡು; ಮರ್ಯಾದೆಯನ್ನು 
ಕೆಡಿಸು: ಅವಸ್ಟಂಭಿಸಿ ವಿಪ್ರಸಭೆಗೆ ಮೆಬ್ನಾಣಿಸುತ್ತಮುದ್ಧಿ ೀವನವರನವ 
ಮಾನಿಸಿದಂ (ಸುಕುಮಾ. ೪-೨೪) ; ನನಗೆ ಅಡಿಗೆ ಮಾಡಲುಬರುವುದಿಲ್ಲ 
ವೆಂದು ಅವಮಾನಿಸಬೇಡಿ (ಕಾವೇರಿ. ೧೫). [ಅವಮಾನ + -ಇಸ್ಕು] 

ಅವಮೆ (ನಾ). ಅಮಾವಾಸ್ಯೆ: ವಸುಧಾಚಕ್ರಕ್ಕೆ 'ಕಾಲಾಯಸಗೃಹ 
ವರಣಂ ಚಂದ್ರಬಿಂಬಕ್ಕೆ ರಾಹುಗ್ರಸನಂ ಚಂಡಾಂಶುಬಿಂಬಕ್ಳವಮೆಯ 
ರಜನೀಪ್ರೋದ್ಗೆಮಂ ... ಎಂಬಿನೆಂ ಬಂದುದು (ಕಾದ್ದಂಉ. ೫೨೯). 
“ಅಮಾವಾಸ್ಯೆ” (ಕಾದಂಉ- ಅಡಿಓ.). (ಸಂ. ಆಪಮ] 

ಅನನೋದರ್ಯ (ನಾ). [ಜೈನ] ಹನ್ನೆರಡು ಬಗೆಯ ತಪಸ್ಸುಗಳಲ್ಲಿ 
ಎರಡನೆಯದು ; ಆಹಾರವನ್ನು ಒಂದೊಂದು ತುತ್ತು ಕಡಮೆ 
ಮಾಡಿಕೊಳ್ಳುತ್ತಾ ಬಂದು, ಕಡೆಗೆ ಒಂದು ತುತ್ತಿನಷ್ಟಕ್ಕೆ ಮಾತ್ರ 
ಉಳಿಸಿಕೊಳ್ಳುವ ಆಹಾರವ್ರತ ಕ್ರಮ: “ಅನಮನೋದರ್ಯ - ಆರೆ 
ಯುಣಿಸುಂ” (ತತ್ತ್ವಪ್ರ. ೩೪೧); ಏಕಕಬಲೋನಾದ್ಯೇಕಸಿಕ್ಕ ಪ್ರಮಾಣಾ 
ಹಾರೆಂಬರೆಂ ಬರ್ಸವಮೋದರ್ಯಮೆಂಬೆರಡನೆಯ ತಪದೊಳಂ (ಅದಿಪು. 
೬-೩೦ ವ) ; ಪಾರಣೆಯ ದಿನಂಗಳೊಳವಧಾರಿಸಿ ಜಠರಾಗ್ನಿ ನಂದದಂದದಿ 
ನರ್ಥ್‌ಹಾರಮನಾರೋಗಿಸುವಾಚಾರದಿನಸ ವಟ್ಟುದವರೊಳವಮೋದ 
ರ್ಯೆಂ (ಸುಕುಮಾ. ೪-೫). "ಅಮರ್ಯ?' ಹರಾ. [ಸಂ] 

ಅವಯವ (ನಾ). ೧. ಅಂಗ; ದೇಹದ ಒಂದು ಭಾಗ. ೨. ಭಾಗ; 
ಪೂರ್ಣಪಾದೆ ವಸ್ತುವಿನ ಅಂಶ. ೩, ಸೌಲಭ್ಯ; ನಿರಾಯಾಸ: 
ಘೋರೆಮಪ್ರ 'ಮೂವತ್ತೆರಡುಂ ದಂಡಣೆಗಳಿಂ ನೀಡು ೦ ದಂಡಿಸೆಯ 
ನಿತುಮಂ ಬಾಟ್‌ ವಾಟ್‌ ಅವಯವದೆ ಸೈರಿಸಿಯುಂ (ವಡ್ಡಾರಾ. 
೧೨೪-೨೨) ; ಕರಣಂಗಳ ಗಾಯಂಗಳ ಪರಿಣತೆಯಂ ಮೆಆಕಿದು ಪೊಣರ್ದು 
ಸಂದೊಂದೆಡೆಯೊಳ್‌. ಭರತನವಯವದೊಳೆ' ಮಣಿಕಿರೀಟರುಚಿ ಬೆಳಗೆ 
ಜಿಸಿಗೆ ಬೀಸಿದನಾಗಳ್‌ (ಅದಿಪು. ೧೪-೧೧೦) ; ದಿವೃಚಾಪಕ್ಕೆ ಪೊಡಮಟ್ಟಿ 
ದನವಯವರದಿನೆಡಗೆಯ್ಕೊಳೆತ್ತಿಕೊಂಡು (ಸಂಸಭಾ. ೩-೬೨ ವ); ಧರಣಿಯ 
ನೆವಯವದಿಂದೆಮೆ ಪರಿಪಾಲಿಸಲೆ ನ್ನ್ನ ಭುಜಮೆಸಾಲ್ವುದು (ಶಾಂತಿಪು. 
೨-೧೩) । ಸಡ್ಭಾವದೆ 'ಶವನಂ ಚಿತ್ತದೊಳಾವಗಮವಯವದೆ ತಾಳ್ವಿದ೦್‌ 
ಕರ್ತಾರೆರ್‌ (ಎಕ. 20, ಜಗಳೂ. ೧೦-೩೦; 1084) ; ಅವಯವದಿಂದ 
ಮೆನಸ್ನ ತನು-ಜಾನುಜರಂ ಪಿಡಿದುಯ್ದರ್‌ (ಪಂರಾಮಾ. ೧೪-೮೧) $ 
ಸುರೆರಾಜಂಗಂ ಭೇದಿಸಲರಿದೆನಿಸುವ ದಿವ್ಕರತ್ನ್ನ ಮೆನಗವಯವದಿಂ ದೊರೆ 
ಕೊಂಡುದು (ಧರ್ಮಾಮೃ. ೬-೮೩); ಭುವನನುತ ಶ್ರುತಜೀವಿಯನವಯವ 
ದಿಂದೊಲಿಸಿ (ಧರ್ಮನಾ. ೧-೨೪). ೪. ಅಲಕ್ಷ್ಯ; ಉದಾಸೀನತೆ: 
ಇನಿಬರುಮನೊರ್ಮೆಯೆ ಪೊಸೆದು ಮು ಕ್ಕು ವೆನೆನೆ ಸಾಹಸಭೀಮಂ 
ಮಲ್ಲಂತಿಗೆಯನಪ್ಪೊ ಡಂ ಸಡಿಲಿಸದವನ ನವಯವದೊಳಿಂತೆಂದಂ 
(ಪಂಪಭಾ. ೩-೧೬ ವ). ಹ. [ಕಾವ್ಯಮಾ] ಸಮುದಾಯ ವಸ್ತುವಿನ 
ಅಂಗ(ಶ)ಗಳನ್ನು ಚಮತ್ಕಾರವಾಗಿ ವರ್ಣಿಸುವುದರ ಮೂಲಕ 
ಒಟ್ಟಿಗೆ ಬೇರೊಂದು ಸುಂದರವಾದ ಅರ್ಥವು ಗಮ್ಯವಾಗುವಂತೆ 
ನಿರೂಪಿಸುವ ಅರ್ಥಾಲಂಕಾರ : ಸ್ಫುರಿತಾಧರಪಲ್ಲವೆ ಬಂಧುರಲೋ 
ಚನಕುಸುಮೆ ಳೋಲಭುಜಶಾಖೆನುನೋಹಕೆ ಕಾಂತೆಯೆಂಬುದವಯವ 


೪೪೮ 


10 


56 


45 


ಅವರುದ್ಧ 


ನಿರೂಪಣಕ್ರಮದಿನವಯವಂ ರೂಪಕದೊಳ್‌ (ಕವಿರಾ. ೩-೧೫); ಆಖ 
ಯವಮುಖದಿಂ ಸಮುದಾಯ ವಿಶೇಷಣಮನ್ಯವಸ್ತುಗಮಕಮದಾದೆಂ 
ದೆವಯವಂ (ಕಾವ್ಯಾವ. ೭೫೯). ೬, [ನ್ಯಾಯಶಾ] ಒಂದು ಬಗೆಯ 
ತರ್ಕವಿಧಾನ : ನ್ಯಾಯದರ್ಶನದಲ್ಲಿ ಅವಯವ, ತರ್ಕನಿರ್ಣಯ... 
ಎಂಬ ಹದಿನಾರು ಪದಾರ್ಥಗಳನ್ನು ನಿರೂಪಿಸುವರು (ಹಿಂದಸಾ. ೧೧೨). 
{No.] 
ಅವಯವಸಂಬಂಧ (ನಾ). ಸಂಬಂಧಗಳಲ್ಲಿ ಒಂದು; ವಸ್ತುವಿನ 
ಒಂದು ಭಾಗವೆಂಬ ಹೊಂದಿಕೆ: ಸಂಬಂಧದೊಳೆ ಸಷ್ಠಿಯಕ್ಕುಂ ಅದು 
ಸ್ವಾಮಿಸಂಬಂಧ... ಅನಯವಸಂಬಂಧ ಎಂಬಿನಿತಆಕೊಳಮಕ್ಳುಂ 
(ಶಮದ. ೧೩೨ ವೃತ್ತಿ). [ಅವಯವ + ಸಂಬಂಧ] 
ಅವಯವಿ (ನಾ). ಅವಯವಗಳನ್ನುಳ್ಳದ್ದು; ಹಲವಂಶಗಳನ್ನೊಳ 
ಕೊಂಡ ಪ್ರಧಾನ ವಸ್ತು. (ಸಂ. ಅವಯನಿನ್‌] 
ಅನಯೋಗ (ನಾ). ಕೆಟ್ಟ ಸನ್ನಿವೇಶ; ಅಪಶಕುನ; ಕೇಡನ್ನು 
ಸಾಚಿಸುವ ಗಳಿಗೆ (ದಕ. 8). [ಸಂ.] 
ಅವರ್‌ "ಅದ್ದು? ಪರಾ. 
ಅವರೆ (ಗು). ೧. ಹೀನವಾದ; ಕೆಳೆದರ್ಜೆಯ. ೨. ಆ ತರುವಾ 
ಯದ ; ಕಡೆಯ. (ನಾ): ೩. ಆನೆಯ ಹಿಂಗಾಲಿನ ತೊಡೆ. [ಸೊ 
ಅವರಜ (ನಾ). ತರುವಾಯ ಹುಟ್ಟಿದವನು ; ತಮ್ಮ: “ಳೆಷ್ಮಃ, 
ಅವರಜಃ, ಅನುಜ - ಈ ೩ ತಮ್ಮಂ? (ಹಲಾಯು. ೮೩-೨೫೨); 
ಸಿತಿಯಂ ಕುಳಕುಧೆರಸ್ತನವತಿಯಂ .. . ತೆದವರೆಜನಾಳ್ಗೆ ನಾ: ಜಯ 
ಸಿಂಹಂ (ಎಕ. 2೭1, ದಾವಣ. ೩೫-೧೩; 1100); ದೈವಮಂ ಮುಂದಲೆ 
ವಿಡಿದು ತರುಬುವಡಟರ್ಳೆ, ಅನರಜನೆ (ಶ್ರೀರಾಮಾ. ೮೨-೧೨೮). [ಸಂ.] 
ಅವರಜೆ (ನಾ). ತರುವಾಯ ಹುಟ್ಟಿದವಳು; ತಂಗಿ: ಅವಧರಿಸಿಂ 
ನಿಮ್ಮಯ್ಯಂಗವರಣೆ ತತ್ಪೂರ್ಯಮಿತ್ರಸಹಧರ್ನ್ಮೀಣೆ (ಸು ಕುಮಾ. 
೨-೪೩). (ಸಂ. ಅವರಜಾ] 
ಆವರತಿ (ನಾ). ೧. ಮುಗಿವು; ಕಡೆ. ೨. ವಿರಾಗ; ವೈರಾಗ್ಯ. [ಸೆಂ.] 
ಅವರವರ್ಣ (ನಾ). ೧. ಕೆಳಜಾತಿ. ೨. ಕೆಳಜಾತಿಯವನು; ಶೂದ್ರ. 
[ಅವರ * ವರ್ಣ] 
ಅವರಸಚೌರಸ (ಅ). (ಉಕ) ಅಡ್ಡವಾಗಿ ಮತ್ತು ಉದ್ದವಾಗಿ: 
ಗಿಡಗಳು ಯಾಸಿಯಾಗದಂತೆ ಅವರಸಚೌರಸ ಸಾಲು ಸಾಲು ಕಾಣುವಂತೆ 
ಗಿಡಗಳನ್ನು ದಾರಹಿಡಿದು ಹಚ್ಚಬೇಕು (ಕೃಷಿಪ್ರ. ೬೧). 
[4 ಮರಾ. ಔರಸ್‌ಚೌರಸ್‌] 
ಅಪರಾತ್ರಿ (ನಾ). (ಉಕ) ಅಮೃತ ಅಮಾವಾಸ್ಯೆ ; ಮಾಘಮಾಸಡ 
ಅಮಾವಾಸ್ಯೆ: ಎಳ್ಳ ಅಮಾಸಿಗೆ ಎಳ್ಳಷ್ಟು, ಅವರೆಯಕಾಳಷ್ಟು ಬೆಳೆದಿತ್ತು. 
ಅವರಾತ್ರಿಗೆ ಬಿಸಲಲ್ಲ, ಬೇಯಿಸುವ ಬೆಂಕಿಯು! ಬೇಗೆಯು ಶಿವಶಿವ 
ಎನಿಸಿತ್ತು ಶಿವರಾತ್ರಿಗೆ (ಸಖೀಗೀ, ೧೯-೨೯೦). [ಸಂ.. ಅಮಾರಾತ್ರಿ] 
ಅವರಿ, ಅವರೆ (ನಾ). ದೇವ ರಮಣಿ; ಅಪ್ಸರೆ: “ಮಕಾರಕ್ಕೆ ವಕಾರಂ- 
ಅಮರೀ - ಅವರಿ (ಶಮದ. ೨೬೩ ಪ್ರಯೋ). ಅವರೆ : 4ಅಮರಿ- 
ಅವರೆ” (ಶಬಣ್ಣನು. ೧೬೦ ಪ್ರಯೋ)... [ಆ ಹೆಂ. ಅಮರೀ) 
ಅವರಿಷ್ಠೆ (ಗು). ೧. ಶ್ರೇಷ್ಠವಲ್ಲದ. ೨. ಸಣ್ಣದಾದ ; ಅಲ್ಬವಾದ : 
“ ಅವರಿಷ್ಮಮತಿಸೂಕ್ಷ್ಮ ಮಾಶ್ಚುದ್ರಮುಂ ದಭ್ರಮುಂ ವಪ್ರು ಕಿಂಚಿತ್‌ 
ತನುಸ್ತೋಕೆಮೆನೆ ಕಿಲಾದೆನಿಕ್ಕು? (ಮಂಗರಾ. ೧೨೭-೫).: [ಸಂ.] 
ಅವರು "ಅದ್ದು? ಪರಾ. 
ಅವರುದ್ಧ (ಗು). :ತಜೆಗಟ್ಟಲ್ಪಟ್ಟಿ; ಆವೃತವಾದ : ಉಪನನ ಲತಾ 
ಕುಸುಮಪರಿಮಳಸಮಾರಣಾಂದೋಳಿತ ಪ್ರಾಸಾದಪತಾಕಾವರುದ್ಧಾಂಬ 
ರಮುಂ (ಆದಿಫು. ೩-೮ ವ). ಸಂ.) 


ಅನರೂಪಿತೆ 


ಅನರೂಪಿತ (ಗು). ೧. ರೂಪುಗೆಟ್ಟ; ಆಕಾರಗೆಟ್ಟ ; ವಿಕಾರವಾದ. 
೨. ಬಾಗಿದ; ಕುಗ್ಗಿದ: “ಅವಕುಂಚಿತಂ ಮೇಣವರೂಪಿತಂ... 
ಹರಹುಗೆಟ್ಟು ದೆನಿಸಿರ್ಕು ೫ (ಮಂಗರಾ. ೧೩೩-೨೯). [ಸಂ.1 
ಅವಕ್ಕೆ, ಅಮಕೆ (ನಾ). ಒಂದು ಬಗೆಯ ದ್ವಿದಳ ಧಾನ್ಯ : *ನಿಷ್ಟಾನ 
ನಲ್ಲಸಂಜ್ಞೆಕವದನರೆ ೫ (ವಸ್ತು ಕೋ. ೯೪೨೧೭) ; ಪಾರಕಿನ ಕೂಲುಮವರೆ 
ಯುಮೆಣ್ಣೆ [ಪಾಠಾಂ. ಮಾವರೆಯೆಣ್ಣೆ]ಯುಮಾಡಿನಳೆಯುಮಂ ಬಡ್ಡಿಸಿ 
ದೊಡೆ (ವಡ್ಡಾರಾ. ೬೮-೨೬); ಅವರೆಯುಮಂ ನೀಲಿಯ ಬೇರುವನರೆ 
ದಿರುಳೊಲೆಯೊಳಿಟ್ಟು ತಿಲತೈಲಮನಂತವಜಕೊಡನೆ ಕೆಲಸಿ ತಿನೆ ಕಿಡುಗುವ 
ಸಾಧ್ಯವೆನಿಸುಗುವಂಬುಕೀಲಕೊಳ್‌ ಕಿಡುಗುಂ (ಲೋಕೋಪ. ೯-೧೫೬) ; 
ಹಾಗಲ ಹಡಲಂ ಗುಳ್ಳೆಂ ಕೂಗಲಿ ಕೂಸ್ಮಾಂಡಮವರೆ ಬದನೆಗಳಿಂ ಲೇಸಾ 
ಗಿರೆ ಮಾಡಿದಸವಿಮೇಲೋಗರಮಂ ತಂದು ಬಡಿಸಿದರ್‌ ಕಾಂತೆಯರ್‌ 
(ಧರ್ಮಪ. ೨-೫೫); ಹಸಿಯವರೆಯಂತೆ ಕತ್ತರಿಸಿಹಾಕಲು ತಾನು ಕೆನೆ 
ಪಾಯಸಮಾದುದು (ಸೂಪಶಾ. ೩-೧೪). ಅಮರೆ : ಅವನು ಅಮಕೆ 
ಕಾಯಿಯ ಉಸುಳಿಯನ್ನು ಮಿತಿಮಾರಿ ತಿಂದು ಹೊಟ್ಟಿ ಕೆಡಿಸಿಕೊಂಡನು 
(ರೂಢಿ). 
ಅನಕೆಕಾಯಿ, ಅವಕೆಯ ಕಾಯಿ - ಅವರೆಯ ಗಿಡದ ಕಾಯಿ: 
ಅವರೆಕಾಯಿಗೆ ದುಡ್ಡು ಕೊಟ್ಟು ತಿನ್ನಬೇಕಾಗಿದೆಯಲ್ಲ (ರಂಗಕ. ೭); 
ಹಸಿದೆನೆಂದಾರೋಗಿಸುತ್ತಲವರೆಯ ಕಾಯ ಹಸನಾದುದೀ ಪದಾರ್ಥವ 
ನೀಡೆನುತ್ತ ನೀಡಿಸಿಕೊಂಡು ಸವಿದು ಸವಿದು (ಗುರುಚಾ. ೧೦-೯೧). ಅವರೇ 
ಕಾಳು - ಅವರೆಯ ಧಾನ್ಯದ ಬೀಜ: ನಮ್ಮ ರೈತನು. ಅವರೇ 
ಕಾಳನ್ನೂ ಯಾರ ಕೈಲೋ ಕೊಟ್ಟು ಹುಳೀ ಮಾಡಿ ಹೊಡೆದು (ಹುಟ್ಟಹ. 
೧೩೪). 
(ದೇ. ॥ ತಮಿ. ಅವರೈ ; ಮಲ. ಅವರ, ಅಮರ; ತುಳು. ಅವರೆ, 
ಅಬರೆ] 
ಅವಕ್ಕೆ "ಅವರಿ? ನೋ. 
ಅವರಿತಿಸ್ಸೆ (ನಾ). ಒಂದು ಪ್ರದೇಶದ ಹೆಸರು: ಅವರೆತಿಪ್ಪೆಯಲ್ಲಿ 
ಕೆಯಿಮತ್ತರ ಐದನುಮರುಂ (ಇಆ. IV, ೨೬೬-೮೬ ; 1184). 
[ಅನರೆ ? + ತಿಪ್ಪೆ] 
ಅನರೆಹಾಳು (ನಾ). ಅವರೆ ಬೆಳೆಯುವ ಹೊಲ: ಆ ತೋಟದ ಗದ್ದೆ 
ಅನರೆಹಾಳ ಸರ್ಬಾಬಾಧ ಪರಿಹಾರವಾಗಿ ವರ್ಶಕ್ಕೆ ಗದ್ಯಾಣ ೪ ತೆರು 
ವನ್ತಾಗಿ (ಎಕ. 11, ೩೨೬-೫; 1200). [ಅವರೆ * ಹಾಳು (ಆ ಪಾಟ್‌')] 
ಅನರೋಧ (ನಾ). ೧. ಅಡ್ಡಿ ; ತಡೆ; ಪ್ರತಿಬಂಧ. "ಅವರೋಧಿಸು? 
ಪರಾ. ೨. ಅಂತಃಪುರ; ರಾಣಿವಾಸ: ಮೆಯ್ಕನೀಡಾಡಿ ಬೆಳರ್ತು 
ದಟ್ಟು ದಲಲಿಂದವರೋಧವಧೂಕದಂಬಕಂ (ಮಲ್ಲಿಪು. ೧೦-೩೦). [ಸಂ.] 
ಅನರೋಧಳಕೆ (ಗು). ಅಡ್ಡಿಪಡಿಸುವ; ತಡೆಮಾಡುವ. [ಸಂ.] 
ಅನರೋಧಜನ (ನಾ). ರಾಣಿವಾಸದ ಜನ: ಆಗಳ್‌ ಮಂತ್ರಿ 
ಪುರೋಹಿತ ಸೇನಾನಾಯಕಾಂತಃಪುರಾವರೋಧಜನಂಗಳ್‌.... ಅರಸಂಗ 
ಮರಸಿಯರ್ಗಂ ಸತ್ಯಭಾಮೆಗಂ ಶರೀರಪೂಜೆಯಂ ಮಾಡಿ (ಶಾಂತಿಪು. 
೬೨೯೭ ವ). [ಅವರೋಧ + ಜನ] 
ಅವರೋಧನ (ನಾ). - ಅವರೋಧ. [ಸಂ.] 
ಅನರೋಧಿಸು (ಕ್ರಿ). ತಡೆ; ನಿಗ್ರಹಿಸು : ಚಿತ್ತವೃತ್ತಿಗಳನ್ನು ಸರ್ವತೋ 
ಮುಖವಾಗಿ ಅವರೋಧಿಸಿ ಚಿತ್ತವನ್ನು ಏಕಾಗ್ರಗೊಳಿಸುವುದು (ಬ್ರಹ್ಮಜೀ. 
೨೬೨). [ಅನರೋಧನ + -ಇಸ್ಕು] 
ಅನರೋಹ (ನಾ). ೧. ಇಳಿಯುವುದು. ೨. ಗಿಡದ ಕೊಂಬೆಯಲ್ಲಿ 
ಹುಟ್ಟಿ ಕೆಳಕ್ಕೆ ಇಳಿಯುವ ಬೇರು; ಬಿಳಲು. ೩. ಮರದ ಬುಡದಿಂದ 
ತುದಿಯವರೆಗೂ ಹಬ್ಬಿರುವ ಬಳ್ಳಿ : “ಅನರೋಹಂ ೪ತೋದ್ಗಮಂ 


೪೪೯ 


5 


ಅನರ್ಣವಾದ 


ಬಲಿದ ಮಡಲುಗಳಕ್ಕು ? (ಮಂಗರಾ. ೩೨-೪). ೪. [ಸಂಗೀತ] 
“ಇಳುವರಿ ಕ್ರಮದಲ್ಲಿ ಸ್ವರಗಳು ಮೇಳೈಸುವುದು ಅವರೋಹ 
(ಸಂಗೀಚಂ. ೨೨). [ಸೆಂ.] 
ಅವರೋಹಣ (ನಾ).೧. ಇಳಿಯುವುದು: ಶೀಘ್ರದೊಳು ಶೈತ್ಯೋಪಚರ 
ಕರಿಯಗ್ರಗೈ ದಾಲಯಕೆ ನಡೆಸತಿವೇಗ್ರದವರೋಹಣದಿ ಮಲಗಿಸಿ ತುಪ್ಪಳಾ 
ಸನದಿ ಉಗ್ರಮರನೆಯ ತೊಲಗಿಸಲು ನೃಪವಿಗ್ರಹವನಲುಗಿ (ಬಿಜ್ಜ ಪು. 
೩೦-೧೪). ೨. [ಸಂಗೀತ] ಸಪ್ತಸ್ವರಗಳನ್ನು ಇಳಿಕೆಯ ಕ್ರಮದಲ್ಲಿ 
ಹಾಡುವುದು : "ಸನಿದಪಮಗರಿಸ' ಈ ಸ್ವರಗಳ ಮೆಟ್ಟಲನ್ನು ಕ್ರಮವಾಗಿ 
ಏರುವುದಕ್ಕೆ "ಆರೋಹಣ 'ವೆಂದೂ ಇಳಿಯುವಿಕೆಗೆ "ಅವರೋಹಣ 
ವೆಂದೂ ಹೆಸರು (ಬಾಲಪ್ರ. 11, ೧೦೩೯) ; ಅವರೋಹಣ - ಹೆಚ್ಚುಸ್ಥಾನದ 
ಸ್ವರದಿಂದ ಪ್ರಾರಂಭವಾಗಿ ಇಳುವರಿಕ್ರಮದಲ್ಲಿ ಸ್ವರಗಳು ಅನುಕ್ರಮಿಸಿ 
ತಗ್ಗುಸ್ಥಾನದ ಅಥವಾ ಸ್ಥಾಯಿಯ ಸ್ವರ ಸೇರುವುದು (ಸಂಗೀಚಂ. ೨೮). 
ಅವಕೋಹಣಮಾಡು - ಇಳಿದುಬರು: ನಿನ್ನ ದೈನ್ಯವಾದ ಪ್ರಾರ್ಥನೆ 
ಯನ್ನು ಲಾಲಿಸಿ ಆಕೆಯು ಭೂಲೋಕಕ್ಕೆ ಅನರೋಹಣಮಾಡುವಳು 
(ಹಿಂಕಿರು.-೯೭). "ಆರೋಹಣ? ಪರಾ. [ಸಂ.] 
ಅನರೋಹಿ (ಗು). ೧, ಇಳಿಯುವಂಥ. (ನಾ). ೨. [ಜ್ಯೋತಿ] 
ಇಳಿತದ ಕಾಲ: ದಿನನಾಥಾದಿಗಳುಚ್ಚದಿಂದಿಆಿಯೆ ನೀಚಾಂತಾಪಿನಂ 
ಕಸ್ಪಮಕ್ಕನಿತುಂ ತಾನವರೋಹಿ ತದ್ದಶೆ (ಜಾತತಿ. ೯-೬). 
(ಸಂ. ಅನರೋಹಿನ್‌] 
ಅವರೋಹಿಣಿ (ನಾ). - ಅವಕೋಹಿ ೨: ಪಾಪರತಂ ಸ್ವಭೃತ್ಮಕಲಹಂ 
ಸರುಜಂ ಹೃದ್ರೋಗಿ ದಿನಪನವಕೋಹಿಣಿಯೊಳ್‌ (ಜಾತತಿ. ೯-೧೮). 
[ಸಂ. ಅನಕರೋಹಿಣೀ] 


ಅವರ್ಗ (ಗು). ೧. ವರ್ಗಕ್ಕೆ ಸೇರದ; ಒಂದು ಕ್ರಮವಾದ ಗುಂಪಿ 


25 


40 


45 


ನಲ್ಲಿರದ. (ನಾ). ೨. - ಅವರ್ಗೀಯ ವ್ಯಂಜನ: ಆ ವರ್ಗಾಕ್ಷರಂ 
ಗಳಿರ್ಪತ್ತೈದಜ ಕಡೆಯಕ್ಕರಂಗಳವರ್ಗಂಗಳ್‌: ಯ್‌ ರ್‌ ಲ್‌ ವ್‌ 
ಶ್‌ ಷ್‌ ಸ್‌'ಹ್‌ ಳ್‌ - ಎಂಬಿವು (ಶಮದ. ೧೩ ವೃತ್ತಿ). ೩. [ಗಣಿತ] 
ವರ್ಗವಲ್ಲದ್ದು. [ಸ] ಕ 

ಅವರ್ಗಳ್‌ "ಅದ್ದು? ಪರಾ. 

ಅನರ್ಗೀಯ (ಗು). - ಅವರ್ಗ ೧. "ಅವರ್ಗೀಯ ವ್ಯಂಜನ' ಪರಾ. 

[ಸಂ.] 

ಅವರ್ಗೀಯವ್ಯಂಜನ (ನಾ). [ವ್ಯಾಕ] ಯಕಾರದಿಂದ ಳಕಾರದ 
ವರೆಗೆ ಇರುವ ಒಂಬತ್ತು ಅಕ್ಷರಗಳು: *ಯಳಕಾರದಿಂದ ಳಕಾರದ 
ವರೆಗೆ ಇರುವ ಒಂಬತ್ತು ವ್ಯಂಜನಗಳನ್ನು ವರ್ಗಗಳಾಗಿ ವಿಂಗಡಿಸುವುದಿಲ್ಲ. 
ಇವಕ್ಕೆ ಅವರ್ಗೀಯವ್ಮಂಜನಗಳೆಂದು ಹೆಸರು” (ಮಧ್ಯಮ. ೧೫). 

[ಅವರ್ಗೀಯ + ವ್ಯಂಜನ] 

ಅವರ್ಜ (ಗು). - ಅವಜಣ್ಯು. (ಸಂ. ಅವರ್ಜ್ಯಗ] 

ಅನರ್ಜ್ಯ (ಗು). ಬಿಡಬಾರದ; ಬಿಡಲಾಗದ; ತೊರೆಯಲು ಶಕ್ಯ 
ವಿಲ್ಲದ. [ಸಂ.] 

ಅವರ್ಣ (ಗು).೧. ಬಣ್ಣವಿಲ್ಲದ.(ನಾ).೨. ಅಕಾರ ಮ್ತು ಆಕಾರ: 
ವರ್ಣಸಂಜ್ಞೆ ಎಂತೆಂದೊಡೆ ಅವರ್ಣಂ ಇವರ್ಣಂ ಉವರ್ಣಂ ಎಂಬಂತೆ 
(ಶಮದ. ೧೦ ಅಡಿಟ). ೩. ಅಪವಾದ; ನಿಂದೆ; ಅಪಕೀರ್ತಿ. [ಸಂ.] 

ಅವರ್ಣವಾದ (ನಾ). ೧. ಅ ಆ ಎಂಬ ಅಕ್ಷರಗಳಿಗೆ ಸಂಬಂಧಿಸಿದ 
ಚರ್ಚೆ.೨.ನಿಂದೆ; ದೂಷಣೆ: “ಅವರ್ಣವಾದಃ - ಪಳಿನುಡಿ ” (ತತ್ತ್ವಪ್ರ. 
೨೬೧). ೧,೨: ಅವರ್ಣವಾದಕ್ಕೆಡೆಯಾಗದೊಳ್ಳಿ ಂದವರ್ಣಿಕಾಮರ್‌” 
ಗುಣವೃದ್ಧಿಧಾಮರ್‌ ದಿವಾಕರರ್‌ ವ್ಯುಕೃತಿನಾಮಿಗಳ್ವೋಲ್‌ ದಿವಕ್ಕೆ 
ಪನ್ನಿರ್ವಕೆ ಮುಖ್ಯರಾದರ್‌ (ಕಾವ್ಯಾನ. ೧೩). [ಅವರ್ಣ * ವಾದ]: 


ಳ್ಳ 
29 


ಅನರ್ಣ್ಯ 


ಅನರ್ಣ (ಗು). ೧. ವರ್ಣಿಸಲಾಗದ. ೨. ವರ್ಣ್ಯುವಲ್ಲದ : ಕಾಲ 
ದೇಶಾತೀತಮಂ ಅನುಭವಾವರ್ಣ್ಯಮಂ ಕೇಳ್ಮಳೋ (ಶ್ರೀರಾಮಾ, 
[ಸಂ.) 
ಅನರ್ಶಿ (ನಾ). ಬಡತನ; ಕಷ್ಟ: ಅವರ್ಶಿ ಹೆಚ್ಚಿದಹಾಗೆ ಒಳಹೊರಗೆ 
ದಾಸರೂಪವೇ ಸ್ಥಿರವಾಗುತ್ತಿದೆ (ಕಛವಿ. ೨೭೨). [ಸಂ.] 
ಅನರ್ಷಣ (ನಾ). ಅನಾವೃಷ್ಟಿಯ ಕಾಲ; ಬರಗಾಲ. [ಸಂ.] 
ಅನಲ್‌, (ಕ್ರಿ). ಕುಟ್ಟು; ಒನಕೆಯಿಂದ ಇಡಿ: “ಅವಲ್‌:- ಮುಸಲ 
ಕ್ರಿಯಾಯಾಂ (ಕುಟ್ಟು), ಚಿಪಿಟಿಕೇ ಚ (ಅವಲಕ್ಕಿ) (ಶಮಧಾ); 
ನೆಲ್ಲೊರಳೊಳಿಟ್ಟಿ ವಲ್ಹುಂ (ರಾಮಾಶ್ವ. ೮೦-೧೪). 
[ದೇ. ॥ ತಮಿ. ಅವೈ; ಮಲ. ಅವೆಕ್ಕ ; ತುಳು. ಅಬೆ] 
ಅನಲ್‌, ಅವಲ್ಮು (ನಾ). ೧. ಕುಟ್ಟುವಿಕೆ; ಒರಳಲ್ಲಿ ಹಾಕಿ ಇಡಿ 
ಯುವುದು (ಕ). ೨. ಅವಲಕ್ಕಿ: “ಅವಲ್‌-ಮುಸಲಕ್ರಿಯಾಯಾಂ 
(ಕುಟ್ಟು), ಚಿಪಿಟಿಕೇ ಚ (ಅವಲಕ್ಕಿ)? (ಕಮಧಾ) ; ಗಾಳಿಯಂ ಮೆಲ್ವನ 
ಬಾಯ್ಗವಲಂ ಪೊಯ್ದರೆಂಬಂತೆ (ಧರ್ಮಾ ಮೃ. ೨-೧೪೮); ಚಿಗುಳಿ 
ಚಕ್ಳುಲಿ » ** ಲಡ್ಡುಗೆ ಕಳವೆಯನಲಾದಿಯಾದ ಪಲವು ಫಲಂಗಳನು 
(ಬಸಪು. ೧೪-೧೫) ; ಚಕ್ಕುಲಿಯಂ ಗಾರಿಗೆಯಂ ಪುರಿಗಡಲೆಯನವಲಂ 
ಕರ್ಬಂ ತೇಂಗಾಯಂ ನಿನಗಂ ಪಾಲಿತ್ತು ಮೊದಲೊಳರ್ಪಿಸುವೆಂ 
(ರಾಮಾಶ್ವ. ೮೮-೨೨). ಅವಲ್ಲು: ೨. ಹಬ್ಬಕೆ ಕಾಯಿ ಅವಲು ಅಸಾ 
ದಿಯ ಹಬ್ಬಕೆ (ಸೌಇಎ. ೧೯೩೨, ಉಡುಪಿ. ೨೮೨-೧೫ ; 1432). &. ಭತ್ತ, 
ಜೋಳ ಮುಂತಾದುವನ್ನು ಹುರಿದರೆ ಒದಗುವ ಪುರಿ; ಲಾಜ: 
ಬಣಬೆಗೆ ಕಿಚ್ಚನಿಕ್ಕಿ ಅವಲನಾದುಕೊಂಡು (ಎಕ. 21, ಗುಬ್ಬಿ. ೭೩-೫೭; 
1672). 
ಅವಲಾಗು - ಆರಿ ಅವಲಿನಂತೆ ಒಣಗು; ತಣ್ಣಗಾಗು: ಅನ್ನನೆಲ್ಲ 
ಆರಿ ಅನಲಾಗಿ ಹೋಯಿತು, ಇನ್ನು ಎಷ್ಟು ಹೊತ್ತಿಗೆ ನೀವು ಊಟಕ್ಕೆ 
ಏಳುವುದು (ರೂಢಿ). 
(ದೇ. ॥ ತಮಿ. ಅವಲ್‌ - ಅವಲಕ್ಕಿ; ಮಲ. ಅವಿಲ್‌] 
ಅನಲ್‌, "ಅವ್ವಲ್‌ ನೋ. 
ಅವಲ್‌ಮೋಸುಂ (ನಾ). ಶೀಘ್ರ; ತ್ವರಿತ: ದೊರೆಗಳಿಗೆ ಬೇಕಾದ 
ಕುದುರೆ ಸಹ ಅವಲ್‌ಮೋಸುಮ್ಮಿನಲ್ಲಿ ಮುಂಬಾಯಿನಿಂದ ತರಿಸಿ ಕಳುಹಿಸ 
ಬಹುದು (ರಾಜೇಂದ್ರ. ೩೦); ಈಗ ನಾವು ಮುಂಬಾಯಿಗೆ ಹೋಗಿ ಪುನಹ 
ಅವಲ್‌ಮೋಸುಂಮಿನಲ್ಲಿ ಕಂಣೂರಿಗೆ ಬರುತ್ತೇವೆ (ರಾಜೇಂದ್ರ. ೩೦); 
ಆ ಬಳಿಕ ಅವಲ್‌ಮೋಸುಂಮಿಗೆ ಪುನಶ್ಚ ಮುಂಬಾಯಿಂದ ಈ ಕಡೆಗೆ 
ಬರುತ್ತೇವೆ (ರಾಜೇಂದ್ರ. ೩೯). 
[ಅನಲ್‌ + ಮೋಸುಂ. £ « ಅರೆ. ಹಿಂ. ಮರಾ.] 
ಅವಲಂಬ (ನಾ). ೧. ಆಸರೆ; ಆಶ್ರಯ; ಊರೆ; ಆಧಾರ. 
೨. ನೆಲಹು; ನೆಲವು: “ಕಾಚಂ ಶಿಕ್ಕಮವಲಂಬಮೆನೆ ನೆಲಹು” 
(ಮಂಗರಾ. ೬೩-೨೬). [ಸಂ.] 
ಅನಲಂಬನ (ನಾ). = ಅವಲಂಬ ೧: ಅಮಿತಗುಣಾವಲಂಬನನಂಬು 
ಜೋದ್ಭವನಮುಖ್ಯ ಸುರವಂದ್ಕ (ನಿಭಾಗ. ೧-೧-೧); ಶ್ರುತಿ ಸರ್ವರಿಗೂ 
ಪ್ರಧಾನವಾದ ಅವಲಂಬನ (ಶಕ್ತಿವಿ. ೨೩). [ಸಂ.] 
ಅವಲಂಬನೆ (ನಾ). - ಅವಲಂಬ ೧. (ಸಂ. ಅವಲಂಬನ] 
ಅವಲಂಬಿ (ಗು). ೧. ಆಶ್ರಯಿಸಿರುವ; ಆಧಾರವಾಗಿ ಉಳ್ಳ: 
ಸಲೆಯೆಂಬುದು ನಿತ್ಕಾರ್ಥಾವಲಂಬಿ (ಶಮದ. ೩೧೩). ೨. ನೇತಾಡು 
ಕ್ರಿರುವ; ಜೋಲಾಡುತ್ತಿರುವ. 
(ಸಂ. ಅವಲಂಬಿನ್‌'] 
ಅವಲಂಬಿತ (ಗು). ಆಶ್ರಯಿಸಿದ; ಆಸರೆಯಾಗಿ ಉ 


೩೩೧-೧೭). 


ಳ್ಳ. 


ಜೆ [ಸಂ.] 


೪೫೦ 


3 


25 


30 


35 


45 


ಅವಲಕ್ಷಣ 


ಅವಲಂಬಿಬಿಂಬ (ಗು). ಇಳಿಯಬೀಳುತ್ತಿರುವ ಬಿಂಬವುಳ್ಳ: 
ಗಗನದ ಪಡುವಣ ಭಾಗದೊಳವಲಂಬಿಬಿಂಬನಾದಂ ದಿನಪಂ (ಶಾಂಶಿಪು. 
೮-೫೯). [ಅವಲಂಬಿ * ಬಿಂಬ) 

ಅವಲಂಬಿಸು, ಅವಳಂಬಿಸು (ಕ್ರಿ). ೧. ಆಸರೆಗೊಳ್ಳು ; ಆಶ್ರಯಿಸು: 
ಧೈರ್ಯಮನೆ ಮನದೊಳವಲಂಬಿಸಿ ಸಮಾಧಿವಡೆದು (ಆದಿಪು. ೫-೧೩ ವ); 
ಸಾಮಯಿಕ ವ್ರತಸಮಿತಿಗುಪ್ತಿಸಮನ್ವಿತವನವಲಂಬಿಸಿ ನಿಲ್ವುದುಂ (ಅಜಿಪು. 
೬-೧೨೬ ವ); ಸಿತಾತಪತ್ರದಂಡಮನವಲಂಬಿಸಿರ್ಪಡಪದಾಕೆಯ ಮುಯ್ಬಿನ 
ಮೇಲೆ ಹಸ್ತಯುಗ್ಮಮಸೊಸೆದಿಕ್ಳುತಿರ್ಪ ಮದಲೇಖೆಯಂ (ಕಾದಂ ಉ. 
೯೮) ; ಕುಶನೆ ಕೇಳಂಬರವನವಲಂಬಿಸಿದುದಸುರವರೂಥ (ತೊರರಾ. 
೩-೧೦-೧). ೨. (ಕಾವ್ಯದ) ವಸ್ತುವಾಗಿ ಅಥವಾ ವಿಷಯವಾಗಿ 
ಮಾಡಿಕೊ: ಕಂಬುಕಂಥರೆ ಪರಮಾತ್ಮ ಕಲೆಯನವಲಂಬಿಸಿ ಹಾಡಿದ 
ಳೊಲಿದು (ಭರಚ. ೧೧-೨೩). ೩. ಇಳಿಯ ಬೀಳು ; ತೊಂಗು : ಇನಿಸು 
ಪಡುವಣ ದೆಸೆಗವಲಂಬಿಸಲೊಡರ್ಚಿದತ್ತಿನಬಿಂಬಂ (ಕಾದಂಉ. ೪೫೭). 
೪, ಅನುಸರಿಸು: ಆಕಳಿನ ಹಾಲಿನಲ್ಲಿ ಜೀವಾತುಗಳ ಅಂಶ ಆಕಳಿಗೆ 
ಕೊಡುವ ಆಹಾರವಸ್ತುಗಳನ್ನು ಅವಲಂಬಿಸಿದೆ ಎಂಬುದನ್ನು ಮರೆಯ 
ಬಾರದು (ಅಡುಸಾ, ೮೧); ಕ್ಷುದ್ರವೃತ್ತಿಯನ್ನೂ ಅವಲಂಬಿಸಬಾರದು 
(ಆರ್ಯಧ. ೪೭). ಅವಳೆಂಬಿಸು: ೧. ಆ ಭೀಮಾಟವೀಸರಸ್ತೀರ 
ದೊಳ್‌ . . . ಧೈರ್ಯಮನೆ ಮನದೊಳವಳಂಬಿಸಿ (ಶಾಂತಿಪು. ೪-೯೭ 
ವ) ; ಅನಿನಯರೊಳ್‌ ಮಾಧ್ಯಸ್ಥ ಮುಮನವಳಂಬಿಸುತ್ತುಂ (ಅಜಿಪು. 
೭-೮ ವ). [ಅವಲಂಬನ + -ಇಸ್ಕು]`- 

ಅವಲಕ್ಕಿ (ನಾ). ಭತ್ತವನ್ನು ಕುದಿಯುವ ನೀರಿನಲ್ಲಿ ಹಾಕಿ ಸ್ವಲ್ಪ 
ಮಾತ್ರ ಬೇಯಿಸಿ, ಸೋರುಹಾಕಿ, ಸ್ವಲ್ಪ ಆರಿಸಿ, ಹುರಿದು, 
ಕೂಡಲೇ ಒರಳಲ್ಲಿ ಕುಟ್ಟುವುದರಿಂದ ಒದಗುವ ಚಪ್ಪಟಿಯಾದ 
ಅಕ್ಕಿ : “ ಪೃಥುಕಃ, ಚಿಪಿಟೀ ಈ ೨ ಅವಲಕ್ಕಿ” (ಹಲಾಯು. 
೬೯-೪೩೦) ; ವರ್ಷಂಪ್ರತಿ ಅವಲಕ್ಕಿಗೆ ಖಂಡುಗ ಭತ್ತವ ಕೊಟ್ಟಿರ್‌ (ಎಕ. 
೪111, ಸೊರಬ. ೨೯೯-೪ ; 1074); ಒಪ್ಪಿಡಿ ಅನಲಕ್ಕಿಯಾ ಕೃಷ್ಣಯ್ಯ 
ನಿನಗೊಪ್ಪಿಸಿದವನಿಗೊಲಿದೆ (ಪುರಂದ. ೧-೯೨-೬); ಸಂಡಿಗೆ ಸಂಭಾರಗಡಲೆ 
ಪ್ರಾಸಕ ಕುಕ್ಕು ಟಾಂಡವನವಲಕ್ಕಿಗಳನು ದುಂಡರಳ್ಗಡಲೆ ಭಕ್ಷ್ಯಗಳ 
ಬಡ್ಡಿಸಿಕೊಳುತುಂಡರು ನೆಟ್‌ ಸೊಕ್ಕುವನಕ (ಮೋ ಹತ. ೧೮-೮೭); 
ಮೂರು ಮುಷ್ಟಿಯವಲಕ್ಕಿಯಂ ಸೃಷ್ಟಿಮಾಡಿದಳು (ಕುಚೇಲೋ. ೪೧) ; 
ಕೆನೆಮೊಸರು ಅನಲಕ್ಕೀ ತಿಂದನು (ಮುಂಬಯಿ. ೨-೩೯). 

[ಅವಲ್ಫ್‌ * ಅಕ್ಕಿ. 1 ಕೊಡ. ಅವ್ನ್‌ ಅಕ್ಸಿ ; ತೆಲು, ಅಟುಕುಲು] 

ಅವಲಕ್ಕಿ ಕುಟ್ಟು (ಕ್ರಿ). ೧. ಅವಲಕ್ಸಿಯನ್ನು ಕುಟ್ಟು. ೨. (ಆಲಂ) 
ಎದೆ ಡವ ಡವ ಎಂದು ಹೊಡೆದುಕೊ; ಹೆದರು; ಭಯಪಡು: 
ವೆಂಕಮ್ಮನೂ ಹೆದರಿಕೊಂಡಿದ್ದರು. ಸೊಸೆಯ ಮುಂದೆ ಗಂಭೀರವಾಗಿ 
ದ್ದರೂ ಅವರ ಎಡೆಯಲ್ಲಿ ಆಗಲೇ ಅವಲಕ್ಕಿ ಕುಟ್ಟುವುದಕ್ಕೆ ಆರಂಭಿಸಿತ್ತು 
(ಪದ್ಮಸ. ೧೧). [ಅವಲಕ್ಕಿ + ಕುಟ್ಟು] 

ಅವಲಕ್ಕಿಸರ (ನಾ). ಅವಲಕ್ಕಿಯ ಆಕಾರಕ್ಕೆ ಬಿಲ್ಲೆಗಳನ್ನು ಮಾಡಿ 
ಜೋಡಿಸಿದ ಸರ: ಅಕೆಯ ಕೊರಳಲ್ಲಿ ಅವಲಕ್ಕಿ ಸರವಿತ್ತು (ರೂಢಿ). 

[ಅವಲಕ್ಕಿ + ಸರ್ಕ] 

ಅವಲಕ್ಷಣ (ಗು). ೧. ಒಳ್ಳೆಯ ರೂಪವಿಲ್ಲದ. (ನಾ). ೨. ಅಶುಭ; 
ಅಮಂಗಳ: ಈ ಕ್ಷಿತಿಯೊಳಧಮೋಕಿ ಯಿಂದವಲಕ್ಷಣದೊಳಾಚರಿಸುತಿ 
ರ್ದೊಡೆ ಈಕ್ಷಿಸಲು ಭಕ್ತಿಯು ಕೆಡುವುದು (ಬಸಪು. ೬೦-೫೩) ; ಅವ 

ಲಕ್ಷಣ! ತನ್ನಇಷ್ಟಕ್ಕೆ ಪ್ರತಿಯಾಗಿ ವಾದಿಸಿದವರ ಮೇಲೆಲ್ಲಾ ಹುಲಿಯ 

ಹಾಗೆ ಬಿದ್ದು ಆಕೆಯೇ ಗೆದ್ದಳು (ಯೋಧಪು. ೩೦) ; ಅಂಗೈತೋರಿಸಿ 

ಅವಲಕ್ಷಣ ಅನ್ನಿಸಿಕೊಂಡ ಹಾಗೆ (ಗಾದೆ). ೩, ಕುರೂಪಿ. (ಸಂ. 


ಅನಲಕ್ಷ್ಮ್ಮ 


ಅನಲಕ್ಷ್ಮಿ (ನಾ). ಅಶುಭವನ್ನು ತರುವ ದೇವತೆ; ಅಮಂಗಳದ | 
ದೇವತೆ: ಎಲೈ ಆರಸೇ ಈವರೆಗೂ ನಿನ್ನ ಅರಮನೆಯಲ್ಲಿ ನಾವು ನಳು| 
ಮಂದಿ ಲಕ್ಷ್ಮಿಯರೂ ಸ್ಥಿರವಾಗಿ ಇದ್ದೆವು. ಇನ್ನು ಇರುವುದಿಲ್ಲ, ಅದೇತ 
ಕೈಂದರೆ ನಿನ್ನ ಅರಮನೆಗೆ ಅವಲಕ್ಷ್ಮಿಯು ಸೇರಿದಳು (ಬತ್ತೀಸ. ೧೩೩). 

[ಸಂ. ಅನಲಕ್ಷ್ಮೀ] 

ಅವಲಗ್ನ (ಗು). ೧. ಸೇರಿದ ; ಸೇರಿಕೊಂಡ; ಕೀಲಿಸಿದ; ಜೋಡಿ; 
ಸಿದ. (ನಾ). ೨. ಸೊಂಟ; ನಡು: *“ಅವಲಗ್ನಂ, (ವಿ) ಲಗ್ನಂ, 
ಮ ಧ್ಯ 0, ಮಧ್ಯಮಂ - ಈ ೪ ನಡು” (ಹಲಾ oi ನ 
೩, ಅಶುಭಮುಹೂರ್ತ. [ಸಂ.] 

ಅನಲರಗು (ನಾ). ೧. ಕಾಗದಗಳನ್ನು ಮೊಹರುಮಾಡುವ 
ಅವಲಕ್ಕಿ ಆಕಾರದ ಅರಗು (ಕ). ೨. ಅರಗಿನ ಪುಡಿ (8). 

[ ಅನಲ್ಲು (ಆ ಅವಲ್ಮ್‌) + ಆರಗ್ಳು. / ತಮಿ. ಅವಲರಕ್ಕು] 
ಅವಲಿಪ್ತ (ಗು). ೧. ಲೇಪಿಸಿದ; ಬಳಿದ: ಅರುಣಜಲಾವಲಿಪ್ತ ಪೊಸ 
ಕುಂಕುಮದಂತಿರೆ ಕರ್ಣಲಗ್ನತೋಮರಮವತಂಸದಂತಿರೆ (ಗದಾಯು. 
೪-೨೨).(ನಾ).೨. ಗರ್ವಿಷ್ಠ; ಮದಿಸಿದವನು; ಅಹಂಕಾರಿ. [ಸಂ.] 
ಅವಲಿಪ್ತತೆ (ನಾ). ೧. ಲೇಪ ಹೊಂದಿರುವುದು; ಬಳಿಯಲ್ಪಟ್ಟಿರು 
ವುದು; ಬಳಿದಿರುವುದು. ೨. ಗರ್ವಿಷ್ಠನಾಗಿರುವುದು; ಅಹಂಕಾರ; 

ಗರ್ವ. (ಸಂ. ಅವಲಿಪ್ತತಾ] 
ಅನಲೀಢ (ಗು). ೧. ನೆಕ್ಕಲ್ಪಟ್ಟ. ೨. ವ್ಯಾಪಿಸಲ್ಪಟ್ಟಿ : ಅಸಂಯುತ 
ಹಸ್ತಸಮುದಯದಂತೆ ಆತ್ತ ಕಸಿತ್ಕಮುಂ 3 ತಾಮ್ರಚೂಡಾವಲೀಢಮುಂ 
(ಚಂದ್ರಪು. ೫-೫೨ ವ). [ಸಂ.] 
ಅನಲೀಢೆ (ನಾ). ತಿರಸ್ಕಾರ; ಅವಹೇಳನ ; ಕಡೆಗಣಿಸುವುದು ; 
ಅಲಕ್ಷ್ಯಮಾಡುವುದು : “ಹೇಳಾ, ಅವಹೇಳಾ, ಲೀಢಾ, ಅವಜ್ಞಾ, 
ಅವಲೀಢಾ- ಈ ೫ ಲೀಲೆ? (ಹಲಾಯು. ೧೧೮-೩೦). P “ಅವಜ್ಞೆ 
ಎಂದಿರಬೇಕು” (ಹಲಾಯು. ಆಡಿಟ). (ಸಂ. ಅವಲೀಢಾ] 
ಅವಲೀನ (ಗು), ೧. ಕರಗಿಹೋದ. ೨. ಮರೆಯಾದ. &. ಬಾಗಿದ ; 
ಕುಗ್ಗಿದ: “ಅವಕುಂಚಿತಂ ಮೇಣವರೂಪಿತಮದವಲೀನಂ... ಹರಹು 
ಗೆಬ್ಟುದೆನಿಸಿರ್ಕು? (ಮಂಗರಾ. ೧೩೩-೨೯). [ಸಂ.] 
ಅವಲು, "ಅವಲ್ಮ್‌' ನೋ. 
ಅವಲ್ಕು "ಅವ್ವಲ್‌ ನೋ. 
ಅವಲುಪ್ತ (ಗು). ೧. ಲೋಪಗೊಳಿಸಿದ ; ಹೋಗಲಾಡಿಸಿದ: ಅವ 
ಲುಪ್ತ ಸಪ್ತಸಪ್ತಿದೀಪ್ಲಿಪ್ರತಾಪವಿಧಾನ ನಿರತಂ (ಶಾಂತಿಪು. ೧-೭೧ ವ). 
(ನಾ). ೨. ಹಾವಿನ ಕಡಿತದಲ್ಲಿ ಒಂದು ರೀತಿ; ಗಾಯವಾಗದಂತೆ 
ಅಥವಾ ಗಾಯ ಕಾಣದಂತೆ ಕಚ್ಚುವುದು : ಆ ಸರ್ಪಡಂಶ ಅನಲುಪ್ತ 
ವೆಂದು . . . ಖಂಡಿತವೆಂದು, ನಾಲ್ಕು ತೆರ. ಎಲ್ಲಿಯೂ ಗಾಯವಿಲ್ಲದೆ 
ಸುಮ್ಮನೆ ಕಚ್ಚುವುದು ಅವಲುಪ್ತವೆನಿಸಿಕೊಂಬುದು(ವೈದ್ಯಸಾ. 71, ೧೮೫). 
[ಸಂ.] 
ಅನಲುಪ್ತಫಲ (ಗು). ಫಲವನ್ನು ಕಳೆದುಕೊಂಡ: ಖಯಷ್ಯ 
ಮೂಕ ನಿವಾಸಿಯಪ್ಪ ಸುಗ್ರೀವನಿಂದವಲುಪ್ತಫಲಮಾದ ಲತಾವಿತಾನದಿಂ 
(ಕಾದಂಪೂ. ೧೧೭). [ಅವಲುಪ್ತ * ಫಲ] 
ಅನಲುಭೂಮಿ (ನಾ). ಒಳ್ಳೆಯ ನೆಲ; ಶ್ರೇಷ್ಠವಾದ ಭೂಮಿ: 
ಉತ್ತಮಪ್ರತಿಯ ಅವಲುಭೂಮಿಯಾದರೆ (ಕೃಷಿಪ್ರ. 
[ಅವಲ್ಯು (ಆ ಅವ್ವಲ್‌) * ಭೂಮಿ] 
ಅನಲುಮಿಾಸನು (ನಾ). ಒಂದು ಜಾತಿಯ ಮಾನು: ಅವಲುಮಾನಿನ 
ಮರಿಗಳೆಂಬುದೇನೋ ಅವನಿಗೆ ತಕ್ಷಣವೇ ಗೊತ್ತಾಯಿತು(ಕಾನೂರು. ೨೩). 
[ಅನಲು? * ಮಾನು] 


೬೭). 


೪೫೧ 


10 


ಶಾ 


5 


20 


25 


30 


95 


45 | 


ಅವಲೋಕಿಸು 


ಅನಲೆ (ನಾ). ನೋವು; ರೋಗ (?) : ಅಸ್ವತಂತ್ರನಾದವನ ನಿಂದಿತ 
ನಾದವನದೆತ್ತಲಾಂ ಅವಲೆವುಳ್ಳ ವನ ಕೃತ ಫ್ಲನನಾಯತನನುತ್ತನಾ 
ಶಠವೃತ್ತಿಯಲ್ಲಿರುವವನಾ ಗ ಶ್ರಾದ್ಧಕ್ಕೆ ಹೇಳಬಾರದು (ಶೇಷಧ. 
೧೬-೨೦). ([?, / ತಮಿ. ಅವಲಮ್‌, ಅವಲೈ (ಆ ಸಂ. ಅಬಲ)] 

ಅವಲೇಪ (ನಾ). ೧. ಲೇಪನ ; ಬಳಿಯುವಿಕೆ. ೨. ದರ್ಪ: ಕಾಶ್ಯಪ 
ಗೋತ್ರಮಂಡನನುಮೆನಿಸಿ ನಿಜಭುಜಬಲಾವಲೇಪ ಪ್ರತಾಪಾಟೋಪ 
ನಿರ್ಜಿತಾನೇಕಶತ್ರು ಜಿತಶತ್ರುವೆಂಬರಸಂ (ಅಜಿಪು. ೨-೨೩ ವ) ; ಕುಲಮಂ 
ಚಲಮಂ ವಿದ್ಯಾಬಲಮಂ ಶೌರ್ಯಾವಲೇಪಮಂ ಫೊಗಟ್‌ ನೆಲಂ 
(ಶಮದ. ೧೦೪ ಪ್ರಯೋ). ೩. ಮದ; ಸೊಕ್ಕು. ೪. ಅಪವಾದ; 
ಆರೋಪ : ಅರಸನಿಗೆ ಸಂದ ಅವಲೇಪದಲ್ಲಿ ರಾಣಿಯಾದ ತನಗೆ ಒಂದು 
ಭಾಗ ಇದೆ ಎಂದು ಗೌರಮ್ಮಾಜಿಗೆ ತೋರಿತು (ಚಿಕರಾ. ೪೨೫). [ಸಂ.] 

ಅನಲೇಹ (ನಾ). ಲೇಹ; ಲೇಹ್ಯ; ರಸಾಯನ ಮುಂತಾದ ನೆಕ್ಕುವ 
ಔಷಧ: ಕಷಾಯ, ಭಸ್ಮ, ಚೂರ್ಣ, ಅವಲೇಹ, ಅಸವ, ಅರಿಷ್ಟ, 
ತೈಲಗಳನ್ನು ಪಂಡಿತರು ಹೇಳಿದಂತೆ ಸಿದ್ಧ ಪಡಿಸಿ, ಸಿದ್ಧ ಪಡಿಸಿ, ಅನುಭವ 
ಪಡೆದ ಸಾಸ್‌ ೨೪೩). [ಸಂ.] 

ಅನಲೋಕ (ನಾ). - ಅವಲೋಕನ. [ಸಂ.] 

ಅನಲೋಕನ (ನಾ). ೧. ನೋಡುವುದು; ದರ್ಶನ: ನಂದಗೋಪಂ 
ನಂದನಮುಖಾರವಿಂದಾವಲೋಕನೋತ್ಸುಕಂ ಗೋಕುಲ ಕ್ಕೆ ಪೋಗಿ 
(ಜಗವಿ. ೩-೨೩ ವ). ೨. ಪರಿಶೀಲನೆ; ವಿಮರ್ಶೆ: ತಂಜಾವೂರಿನ 
ಸರಸ್ವತಿಭಂಡಾರದ ಇತಿಹಾಸಗ್ರಂಥಗಳ ಅನಲೋಕನದಿಂದ.. . ವಿಷಯ 
ವನ್ನು ಸಂಗ್ರಹಿಸಿಕೊಂಡು (ಶಾಂತಲಾ. ೪ ಅರಿಕೆ.). ೩, ದೃಷ್ಟಿ. [ಸಂ.] 

ಅನಲೋಕನಗೃಹ (ನಾ). (ನೋಟವನ್ನು) ನೋಡಲು ಅನುಕೂಲ 
ವಾಗುವಂತೆ ಎತ್ತರವಾಗಿರುವ ಮನೆ; ಉಪ್ಪರಿಗೆ: ಗಿರಿಕೂಟಮೆಂಬ 
ದಿಗವಲೋಕನಗೃಹಮುಂ (ಆದಿಪು. ೧೫-೩ ವ). ). [ಅನಲೋಕನ + ಗೃಹ] 

ಅವಲೋಕಿನಿ (ನಾ). - ಅವಲೋಕಿನೀವಿದ್ಯೆ : ತನ್ನವಲೋಕಿನಿಯಂ 
ದಶಾನನಂ ಸ್ಮರಿಸಿದಂ (ಪಂರಾಮಾ. ೯-೮೯). [ಸೆಂ ಅವರೋ] 

ಅನವಲೋಕಿನೀವಿದ್ಯೆ, ಅವಳೋಕಿನೀವಿದ್ಯೆ (ನಾ). [ಜೈನ] ದೂರ 
ದಲ್ಲಿ ನಡೆದುದನ್ನು ತಿಳಿದು ಹೇಳಬಲ್ಲ ವಿಜ, ಆ ವಿದ್ಯೆಯ ಅಧಿ 
ದೇವತೆ: ಅಂತು ನೆನೆಯಲೊಡಮವಲೋಕಿನೀವಿದೈ ಮನದೊಡನೆ ಬಂದು 
ಬೆಸನಾವುದೆನೆ (ಪಂರಾಮಾ. ೯-೮೯ 5). ಅವಳೋಕಿನೀವಿದೈ: ಮಗ 
ನವಸ್ಥೆಯನೇಲದು ಬಾಯೆಂದವಳೋ ೬ನ[ನೀ]ವಿದ್ಧೆಯನಾರಯಲಟ್ಟ 
ದೊಡೆ (ವಡ್ಡಾ ರಾ. ೬೦-೧) ; ಆನುಂ ಮದೀಯ ಪುರದೊಳಿರ್ದೆನ್ನ ಮಗಳಂ 
ನೋಡಲವಳೋಕಿನೀವಿದ್ಯೆಯನಟ್ಟದೊಡದು ನೋಡಿಬಂದೀ ವೃತಿಕರಮ 
ನೆನಗೆ ಪೇಟ್ಟುದುಂ (ಶಾಂತಿಪು. ೯-೬ ವ). [ಸಂ. ಅವಲೋಕಿನೀವಿದ್ಮಾ] 

ಅವಲೋಕಿಸು, ಅವಳೋಕಿಸು (ಕ್ರಿ). ೧. ನೋಡು; ಕಾಣು: ತಣ 
ಸಂದು ಮನದೆಆಕದಿಂದವಲೋಕಿಸುತ್ತಿರ್ಪುದುಂ (ಪಂರಾಮಾ. ೨-೧೮ ವ); 
ಮೃಗಪಕ್ಷಿಗಳನವಲೋಕಿಸುತ ಶುಕಪಿಕಾದಿ ಧ್ವ ನಿಗಳನ್ನಾ ಲೈ ಸುತ 
(ಸೌಗಂಧಿ. ೨೮೨-೯). ೨, ಪರಿಶೀಲಿಸು; ಓದು: ಧರ್ಮಸ್ವರೂಪವನ್ನು 
ಯಥಾರ್ಥವಾಗಿ ಅರಿಯಲು ಶಾಸ್ತ್ರಾದಿಗಳನ್ನು ನಿತ್ಯವೂ ಅವಲೋಕಿಸುತ್ತಿರ 
ಬೇಕು (ಆರ್ಯಧ. ೪೧). ಅವಳೋಕಿಸು : ೧. ನಿಜಾಂಭ್ರ)ನಖದರ್ಪಣ 
ಚುಂಬಿತಮಗ್ಗಜಾನನೇಂದುವನವಳೋಕಿಸುತ್ತ ವಧಿತಪ್ಪಿದುದಾಟ್‌ನೆಪತ್ತು 
ತಿಂಗಳಾದುವು (ಆದಿಪು. ೧೨-೪೩) ; ಅವರೆ ಚರಣಾಬ್ಹಯುಗಳಕ್ಕವನತೆ 
ಯಾಗಿರ್ದ ಕನ್ನೆಯಂ ಮಾನ್ಕೆಯನಂದವಳೋಕಿಪುದುಂ ವ್ಯಾನೋಹ 
ವಶೀಕೃತನಾದನಗ್ನಿ ಭೂತಿಮುನೀಂದ್ರಂ (ಸುಕುಮಾ. ೬-೩) ; ಬಲುವಟಕಿ 
ಯಂಗನಾನಿಕರಮಂ ಪದೆಪಿಂದವಳೋಕಿಸುತ್ತೆ (ಗಿರಿಕ. ೧೦-೯೭). 

[ಅನಲೋಕನ + -ಇಸ್ಕು] 


ಅನಲೋಹ 


ಅನಲೋಹ (ನಾ). (ಉತ್ತಮ ಲೋಹದ ಜತೆಗೆ ಬೆರೆತಿರುವ) 
ಕೀಳಾದ ಲೋಹ: ಅವಲೋಹಂ ಪಿಂಗೆ ಹೇಮಂ ಸಹಜಗುಣದಿ 
ನಿರ್ಪಂತೆ ಕರ್ಮಂಗಳೆಂಟುಂ ತವೆ ನಿಂದಾತ್ಮಸ್ವರೂಪಂ ತಮಗೆ ತನು 
ಪೆನಲ್‌ (ಮಲ್ಲಿಪು.೧-೨); ಕಟ್ಟುಗ ಗ್ರದ ಕಾಮಮತ್ಸರಗಳೆಂಬವ ಸುಟ್ಟು ರುಹಿ 
ತನುವಿನ ಅನರೋಹವ ಕೆಡಿಸ, EE ಸಂಚಲವ ನಿಲಿಸಿ... ನಿರ್ಮಳ 
ನಾದೆನು (ಅವಡಂ. ೨೩೮-೧೦೮೦) ; ಪರುಷದ ಬಲದಿಂದ ತ 
ಕೇಡ ನೋಡಯ್ಯ (ಬಸವ. ೮೪೧); ತಮ್ಮಲ್ಲಿದ್ದ ಅವಲೋಹವನ್ನು 
ಕಳೆದು ಆಪರಂಜಿಗಳನ್ನಾಗಿ ಮಾಡಿದ (ಭಕ್ತಿಬ. ೧೨೧). [ಸಂ.] 

ಅನಲ್ಮಾಡು (ಕ್ರಿ). (ಅವಲಕ್ಕಿಯಂತೆ) ಕುಟ್ಟು; ಪುಡಿಮಾಡು : 
ಅನಂ ಸ್ವರ್ಗಾಪವರ್ಗಕ್ಕೆಳಸುವನವನಂ ಗಂಡುದೊತ್ತಾಳ್ವು ದೆಂದಿನ್ನಾ ವಂ 
ಜೇವವ್ರತಖ್ಯಾ ತಿಯನವನನನಲ್ಯಾ ಟ್ರುದೆಂದಾ ಪುರಸ್ಕ್ರೀ ಭ್ರೂವಿಕ್ಷೇಪಳ್ಕ 
Added ೦ ನರೋ (ಮಲ್ಲಿಘು. ೨-೫೬). 

[ಅವಲ್ಡ್‌ * ಮಾಡು] 

ಅವಶ (ಗು). ೧. ವಶವಿಲ್ಲದ; ಸ್ವತಂತ್ರವಾದ. ೨. ತನ್ನ ಅಧೀನತೆ 
ಯಲ್ಲಿ ತಾನಿಲ್ಲದ; ತನ್ನ ಇಚ್ಛಿ ನಡೆಯದ; ಪರಾಧೀನವಾದ : ಈಗ 
ಗೋವಿಂದಲಾಲನೂ ಅ (ಬಂಕಿಮ. ೭೮). ೩. ಆವಶ್ಯಕ 

ಅನಶಕುನ (ನಾ). ಅಪಶಕುನ: ಇದೆ ಅವಶಕುನವಿನ್ನೇನೀ ಮದುವೆ 
ಹಸನಾಗದೆನುತ್ತೆ (ನಂಬರ. ೬-೫೩); ಪೊಡನಿಯೊಳನಶಕುನಂಗಳಾದೊಡೆ 
ಕಂಡು ಮಡಮುರಿದೊಡೆ ಮಾನಭಂಗ (ಮೋಹತ. ೬-೨೭) ; ಶಕುನ ಇಲ್ಲ 
ದಿದ್ದರೂ ಅವಶಕುನಕ್ಕೆ ಕಡಿಮೆಯಿಲ್ಲ (ಗಾದೆ. [ಸಂ.] 

ಅವಶಿಷ್ಟ (ಸ: ಉಳಿದ; ಮಿಕ್ಕ : ಇತ್ತ ರತ್ನಗ್ರೀವಾದ್ಕವಶಿಸ್ಟ ಖಚರ 
ರೊಡನೆ... ನೆರೆದು (ಶಾಂತಿ. ಚ ; ಅವಶಿಷ್ಟ ದಳ ಬಲವೂ 
ನೋಚ್ಚಕಿತ ಚಕ್ರವಾಕಯುಗಮುಮೆನಿಸಿ (a ೫೩೯). [ಸಂ.] 

ಅವಶೀರ್ಯಮಾಣ (ಗು). ಬಿರಿಯುತ್ತಿರುವ; ಅರಳುತ್ತಿರುವ; 
ಒಡೆಯುತ್ತಿರುವ : ಅನಶೀರ್ಯಮಾಣೋದ್ದಂಡ ಕುಮುದದಳಗಹ 
ನಮುಂ . . . ಎನಿಸಿ ತಜ್ಜಲದೋಪಹತಿಯಿಂ ಬೇಜಕೊಂದು ಸರೋವರ 
ಮೆಂಬ ಸಂದೆಯಮಂ ಸಂದಿಸುವಚ್ಛೋದ ಸರೋವರಮಂ ಕಂಡು 
(ಕಾದಂಉ. ೫೩೯). [ಸಂ.] 

ಅವಶೇಷ (ನಾ). ಮಿಕ್ಕುದು; ಉಳಿದುದು ; ಶೇಷ: ಪರಮಾಯುರ 
ವಶೇಷಮಣುದಿಂಗಳುಂಟಿನೆ (ಶಾಂತಿಪು. ೯-೧೬೧ ವ); ಹಗೆಯೊಳೆಮ್ಮವ 
ಕೊಳಗೆ ಎದೆಗಿಚ್ಚುಗಳ ಖುಲ್ಲಕುಠಾರರಪನಂಬುಗೆಯ ಬಳಸಿದರದು ಪುರಾ 
ಕೃ ತಕರ್ಮದವಶೇಷ (ಕುವ್ಯಾಉ. ೬-೧೦). [ಸೆಂ.] 

ಅನಶೌಚ (ನಾ). ಅಶುಚಿ; ಮೈಲಿಗೆ: ಎಂಜಲವಶೌಚವು ಸಂಜೆಯೆಂ 
ದೆನಬೇಡೆ ಕುಂಜರವು ವನವ ನೆನೆವಂತೆ ಬಿಡದೆ ನಿರಂಜನನ ನೆನೆಯೊ 
(ಸರ್ವಜ್ಞ. ೨೯೭). [ಸಂ.] 

ಅವಶ್ಯ (ಗು). ೧. ಹಿಡಿತಕ್ಕೆ ಸಿಕ್ಕದ; ವಶಕ್ಕೆ ನಿಲುಕದ. ೨. ತಪ್ಪಿಸ 
ಲಾಗದ ; ಅನಿವಾರ್ಯವಾದ. (ನಾ). ೩. ಆವಶ್ಯಕ; ಅಗತ್ಯ: 
“ಭೃಶದೊಳಮವಶ್ಯದೊಳು ಬಾಢಮೆಂದೆನಿಕು ೨ (ಮಂಗರಾ. ೧೪೩-೨೪). 
"ಅಂಬು ಬಿಲ್ಲಿಗೆವಶ್ಯ ಶಂಭು ಸಹಜಗವಶ್ಯ (ಸರ್ವಜ್ಞ. ೧೯೨೧). 

ಅನಶ್ಯಬೀಳು - ಅಗತ್ಯುವುಂಟಾಗು (ಕ). ಅವಶ್ಯವಾಗಿ - ತಪ್ಪ 

ದಂತೆ; ಕಡ್ಡಾಯವಾಗಿ. [ಸಂ.] 

ಅನಶ್ಯಂಭಾನಿ (ಗು). ಆಗಲೇಬೇಕಾದ; ಅಗತ್ಯವಾಗಿ ತಪ್ಪದೆ 
ಉಂಟಾಗತಕ್ಕು: ಯಾವಾಗ ರಾಜರು ಬಲಿಸ್ಮರಾಗಿ . .. ನರಹಿಂಸಕ 
ರಾಗುವರೋ ಆಗ ರಾಜರಿಗೆ ಪರಸ್ಪರ ಯುದ್ಧವು ಅವಶ್ಯಂಭಾನಿ (ಭೀಷ್ಮಡ. 


೧೪೮). [ಸಂ, ಅವಶ್ಯಂಭಾನಿನ್‌] 


೪೫೨ 


5 


20 


23 


30 


95 


45 


ಅವಸನ್ನ 


ಅವಶ್ಯಾಯ (ನಾ). ಹಿಮ; ಮಂಜು: ಈ ಲೋಕನುಂ ಹೈಮನಗಂ 
ಕೈಕೊಂಡುದೆಂಬನ್ನೆ ಗಮೊದವಿದವಶ್ಶಾ ಯದೊಳ್‌ ನಿಂದಂ (ಸುಕುಮಾ. 
೪-೧೧). (ಸಂ. 

ಅವಷ ಕೃಂಭ (ನಾ). ೧. ಆಶ್ರಯ; ಸೂಸು ೨. ನೆಲೆಯಾಗಿ ನಿಲ್ಲು 
ಹ ಸ್ಥಿರವಾಗಿರುವುದು. ೩. ಆತ್ಮವಿಶ್ವಾಸ. ೪. ಆರಂಭ. 
೫. ಕಂಭ. ೬. ಸೌಷ್ಮವ; ಸೌಂದರ್ಯ. ೭. "ಸು; ; ಹಿರಿಮೆ; 
ಮೇಲ್ಮೈ: “ಸಾಸ್ಮವಂ,: ಅ(ವ)ಷ್ಟಂಭಃ ಈ ೨ ಲೇಸಾಗಿರ್ಪುದು ” 
(ಹಲಾಯು. ೧೨೫-೭೪). ೮, ಚಿನ್ನ. ೯. ಗರ್ವ; ಹೆಮ್ಮೆ; ದರ್ಪ: 
ಶೌರ್ಯಾವಷ್ಟಂಭದೊಳಾನಿರೆ ಗೋವಳಿಗಂಗಗ್ರಪೂಜೆಯಂ ನೀಂ ಕುಡುವಾ 
(ಪಂಪಭಾ. ೬-೪೭); ದ್ರುಪದನಂ ತನ್ನ ಮಂಚದ ಕಾಲೊಳ್‌ ಕಟ್ಟವೇಟ್ದು 
ತಲೆಯ ಮೇಲೆ ಕಾಲನವಸ್ಟಂಭದಿಂ ನೀಡಿ (ಪಂಪಭಾ. ೨-೬೨ ವ); ಈ 
ವಜ್ರಾವರ್ತ ಕೋದಂಡಮನವಯವದಿಂದೇಟಕಿಸಲ್‌ ಸಾಲ್ವ ದೋರ್ದಂ 
ಡಾನಷ್ಟ ಂಭ ಪ್ರಚಂಡಂ ಜನಕಜೆಗೆ ವರಂ ಬರ್ಪುದು ss. ೫-೭೬); 
ಅನಲನನಸ್ವಂಭಮೋಡಿತ್ತು * » - ಒದವಿದವಶ್ಯಾಯದೊಳ್‌ (ಸುಕುಮಾ. 
೪-೧೧). (ಸಂ.] 

ಅವಷ ಸೃಂಭಿತೆ (ಗು). ಅವಲಂಬಿಸಲ್ಪಟ್ಟ; ಆಶ್ರಯಿಸಿದ; ನೆಲೆಗೊಂಡ: 
ಚ ಾಭರಣಾಲಂಕೃತ ಸರ್ವಾವಯವನುಂ ಅಚ್ಛಾದಿತ ದಿವ್ಯದುಕೊಲನುಂ 
ಅವಸ್ಯ್ಯಂಭಿತ ತುರಂಗರಾಜನುಂ . . . ಆಗಿ (ನಂಬಿರ. 
ಅವಷ್ಟಂಭಿತ ಕುಂಭಿಕುಂಭಸ್ಕಳಪೂರ್ವಾಸನನುಂ (ಗಿರಿಕ. ೩-೧೦೩ ವ). 

[ಸೆಂ.] 

ಅನಷ್ಟಂಭಿಸು (ಕ್ರಿ). ೧. ಆಶ್ರಯಿಸು; ಒರಗಿಕೊ: ದುಕೂಲ ಪ್ರಚ್ಛ 
ದಾಚ್ಛಾದಿತ ಸುಖಾಸೀನಂ ಮಣಿಮಯಸಿಂಹಾಸನಮನವಸ್ಟ ೦ಭಿಸಿ (ಆದಿಪು. 
೧೧-೨೭ ವ) ; ಮುನಿಪಂ ಬಂದು ವಿಶಿಷ್ಟವಿಸ್ಟರದೊಳಿಂಬಿಂ ಕುಳ್ಳಿರಲ್ಕಂಚೆ 
ವಾಸನವಸ್ವಂಭಿಸಿ ತಾಂ ಪ್ರಿಯಾಗಮನಮಂ ಪಾರುತ್ತಮಿರ್ಪನ್ನೆಗಂ 
(ಜಗವಿ. ೧೨-೨); ಸಿಂಹವಿ ಸ್ಟ`ರಮನವಷ್ಟಂಭಿಸುತ್ತುನ್ನತಚಿತ್ತಂ 
ಪುಸ್ಪಧನ್ವಂ ತನ್ನೊಳಿಂತೆಂದಂ (ಗರಿಕ. ೭-೩೩ ವ). ೨. ಗರ್ವಿಸು; 
ದರ್ಪವನ್ನು ತೋರಿಸು: ತನ್ನ ಧ್ವಜಿನೀಪತಿಯನಟ್ಟ ಬಾಯ್ಕೇಳಿಸಿ ಚಕ್ರ 
ರತ್ನಮಂ ಮುಂದಿಟ್ಟು ಮಧ್ಯಮಖಂಡಮುಮನೌಂಕಿ ಪೂಣೆ [ಪಾಠಾಂ. 
3] ಪೊಕ್ಕವಷ್ಕಂಭಿಸಿ ನಿಂದಾಗಳ್‌ (ಆದಿಪು. ೧೩-೫೬) ; ಇರ್ದೆಡೆಯಿಂದ 
ಮೇಲಲೆಸಗದವಷ್ಟಂಭಿಸಿ ವಿಪ್ರ ಸಭೆಗೆ ವಖ್ಸಾಣಿಸುತ್ತುಮುದ್ದಿ ವ 
ಮೆಲ್ಲುಲಿ ನವರನವಮಾನಿಸಿದಂ (ಸುಕುಮಾ. ೪-೨೪). 

[ಅವಷ್ಟಂಭನ್ಯ + -ಇಸ್ಕು] 

ಅವಷ್ಟಬ್ಧ (ಗು). ೧. ಆಸರೆಯನ್ನು ಹೊಂದಿದ ; ಆಶ್ರಯಿಸಿದ. 
೨. ಹತ್ತಿರವಾಗಿರುವ. ೩. ಕಟ್ಟಲ್ಲ ಟ್ಟಿ, [ಸಂ.7 

ಅವಸಕ್ತ (ಗು). ೧. ತನ್ಮಯವಾದ; ಉದ್ಯುಕ್ತವಾದ : ಕುಸುಮಾ 
ಪಚಯ ವ್ಯಸನಾವಸಕ್ತೆ ಸುರಯುವತಿ ಪಾಣಿಪಲ್ಲವರಾಗಂ ಮುಸುಕಿದುದು 
(ಆದಿಪು. ೬-೯೬). ೨. ಕೂಡಿದ; ಹೊಂದಿಕೊಂಡ; ಸೇರಿದ: 
[ಅಂಸಾವಸಕ್ತ ಚಮರೀಜಿ] ಯರಪ್ಪ ಕಾಂತೆಯರ ಪೊಂಗೆಜ್ಜೆಗಳ 
ಮೆಲ್ಲುಲಿಯೊಳಂ (ಕಾದಂಪೂ. ೬೭). [ಸಂ.) 

ಅವಸಥೆ (ನಾ). ೧. ವಾಸಸ್ಥಾನ ; ಆಲಯ ; ನೆಲೆ: ದಿಗಿಭದಂಗದೊ 
ಳಿಂದ್ರನ ಜಿಹ್ವೆಯೊಳ್‌ ಶಿವಾವಸಥದ ಬಾಗಿಲಲ್ಲಿ ಬರೆದಿಪ್ಪು ದದೆಂದೆನಲ್‌ 
(ಬಸರ. ೧೦-೧). ೨. ಗ್ರಾಮ; ಹಳ್ಳಿ. ೩. ಶಾಲೆ; ಮಠ. [ಸಂ.] 

ಅವಸನ್ನ (ಗು). ೧. ಕಷ್ಟಕ್ಕೆ ಸಿಕ್ಕಿದ; ಹೀನಸ್ಥಿತಿಗೆ ಇಳಿದ. ೨. ಅಸ 
ಮರ್ಥವಾದ ; ದುರ್ಬಲವಾದ. ೩. ಸಂತೋಷವಿಲ್ಲದ ; ದುಃಖಿತ 
ವಾದ: ಗತಿಸಿದ ಕಡಲಿನ ನೆರೆ ತೆರೆ ಅವಲೋಕಿಸಿ ಸುತ್ತಾಡುತ್ತಿನೆ ಖನ್ನ 
ಉರುಳುರುಳುತ್ತಿವೆ ಅವಸನ್ನ (ಅರಳು. ೨೦೪). [ಸೆಂ] 


೧೬-೧೨೭) ; 


ಅವಸನ್ನೆ 


ಅವಸನ್ನೆ (ನಾ). ದುಃಖಿತೆ: ರಮೆಯಂತೂ ಅವಸನ್ನೆಯಾಗಿ ಜ್ಞಾನತಪ್ಪಿ 
ಬಿದ್ದಳು (ಶಾಂಭವಿ. ೧೪). [ಸೆಂ. ಅವಸನ್ನಾ] 
ಅವಸರ (ನಾ). ೧. ಸಮಯ; ಸನ್ನಿವೇಶ: ಜಿನಮಜ್ಜನಾವಸರದೊಳ್‌ 
ವಿನಮಜ್ಜನ ಮಕುಟದುಗದುಗ್ಥಾಂಬುಕಣಂ ಕನಕಮಕುಟಂಗಳಂ 
ಮುತ್ತಿನ ಮಕುಟಮಿದೆನಿಸಲಾರ್ತುದು (ಅಜಿಪು. ೪-೫೮) ; ಸವಿವವಸರ 
ಮಿದು ವಿದ್ಯಾಯುವತಿಯ ವದನಾರವಿಂದಮಧುವಂ (ಪಂರಾಮಾ. 
೩-೧೪೬); ನಾನು ನಂನ ಅವಸರನಿಮಿತ್ತವಾಗಿ ನಂನಹೊಲೆಯಾಳು ಕಂನನ 
ಹೆಂಡತಿ ಚಉಡಿಯೆಂಬ ಹುಡುಗಿಯನ್ನು ನಿಮಗೆ ಕ್ರಯಕ್ಕೆ ಕೊಟ್ಟಿ ನಾಗಿ 
(ಮೈಆರಿ. ೧೯೨೮, ೬೭-೭ ; 1808). ೨. ಅಗತ್ಯವಾದ ಕಾಲ; ಅವಶ್ಯ 
ವಾದ ಸಂದರ್ಭ : ನಿನ್ನವಸರಕ್ಕೆ ಬಂದು ಕೂಡುವ ಬಲದೇವನುಮಂ 
ನಿನ್ನಿರ್ದೆಡೆಯನಜಕಿಯದಣಜಸುವಶ್ವತ್ನಾಮ ಕೃಪಕೃತವರ್ಮರುಮಂ ಕೂಡಿ 
ಕೊಂಡು (ಸಂಪಭಾ. ೧೩-೭೦ ವ); ಕಲಹಕ್ಕೆ ವಂದು ನಣ್ಬುದೋರ್ಪೊಡವ 
ಸರಮಲ್ತು ಕೆಯ್ದುಗೆಯ್ಯೆಂದು ಕೆಡುಕೆಯ್ದು ನಿಲ್ವುದುಂ (ಪಂರಾಮಾ. 
೧೦-೧೫೩); ಶಿವಶರಣರವಸರಕೊದವಿದುಪಕಾರಿಯೋ (ಪ ದ್ಮರಾ. 
೬-೮೫) ; ಜಜ್ಞಾರಮಾಸಾಳುಗಳು ನಿಜದಾತಾರನವಸರಕೊದಗಿ ಹಣವಿನ 
ಯಣನ ನೀಗಿದರು (ಕುವ್ಯಾದ್ರೋ. ೧-೫೦). ೩. ಸೌಕರ್ಯ; ಅವಕಾಶ: 
ಗಾಂಗೇಯನ ನುಡಿಯೊಳವಸರಮಂ ಪಸರಮರಂ ಪಡೆಯದೆ... 
ಸಾಲ್ವಲನೆಂಬರಸನಲ್ಲಿಗೆ ಪೋಗಿ (ಪಂಸಭಾ. ೧-೭೫ ವ) ; ಅವಸರ ಬಂದರೆ 
ಮಾಜುವ ದೈವವನೆಂತು ಸರಿಯೆಂಬೆನಯ್ಕಾ (ಬಸವ. ೫೫೮) ; ದಿಕ್ಕರಿ 
ಹರಹಿ ಕೊಲುತಿದೆ ಮಾತಿಗಿಲ್ಲವಸರವು (ಕುವ್ಯಾದ್ರೋ.೩-೪೪). ೪, ವೇಳೆ; 
ಕಾಲ; ಹೊತ್ತು : ದೇವರಿಗೆ ಅವಸರ ಮೂಜಕ್ಕಂ ಅಕ್ಕಿ ಪೊಕ್ಕಳ (ಎಕ. 
x1, ಮೊಳಕಾ. ೩೧-೭ ; 1386); ಶ್ರೀಮಲ್ಲಿ ಕಾರ್ಜುನ ದೇವರಿಗೆ ದಿನಕೆ 
ವೊಂದು ಅವಸರದ ಹರಿವಾಣದ ನೆಯಿವೇದೃದ ಕಟ್ಟಳೆವು (ಸೌಇಇ. 
IX-ii, ೪೫೮-೯ ; 1458) ; ಕೀರ್ತಿನಾರಾಯಣದೇವರ ಮ ಧ್ಯಾಂನ 
ಮೂರು ಅವಸರಕೆ ಗ ೧೩೦ (ಮೈ ಆರಿ. ೧೯೩೦, ೩೮-೧೭ ; 1517); ಎಲ್ಲಾ 
ಸ್ಥಳಗಳಲ್ಲಿ ಎಲ್ಲಾ ಅವಸರಗಳಲ್ಲಿ ನನ್ನನ್ನು ಸುಖಿಯಾಗಿಡಬಲ್ಲುದು 
(ಪ್ರಕಾಶ. ೧೭೧). ೫, ತ್ವರೆ; ಆತುರ : ಪವನಾಪ್ತನಾ ಭರವನಾಲಿಸುತ್ತಿರೆ 
ವಿಷಾದವನಾಂತು ಕಾಂತೆಯೆಳ್ತಂದು ನಾಟ್ಕಾಲಯವನವಸರದೆ ಪೊಕ್ಕು 
(ಕೊಟ್ಟೊ ಬ. ೬-೩೫) ; ಶಾಲುಗಳನವಸರದೆ ಕಾಯದೊಳ್‌ ಕೊಟ್ಟುಟ್ಟು 
ಶಸ್ತ್ರಾಸ್ತ್ರನಿಕರಮಂ ಪಿಡಿದುಕೊಂಡು (ಅರ್ಚಾವಿ. ೨೪-೧೨) ; ಈಗಾಗಲೇ 
ಪ್ರೇಮಾ ಮದುವೆಗೇನು ಅವಸರ? (ಕಮಕು. ೮೨) ; ಅನಸರದವನಿಗೆ ಎಲೆ 
ಯಲ್ಲಿ ಹಾಕಿ ನನಗೆ ನೆಲದಲ್ಲಿ ಹಾಕಿ (ಗಾಜಿ). ೬, ಅಗತ್ಯ; ಅವಶ್ಯ 
ಕತೆ: ಇಂಥಾ ಆಸ್ಪತ್ರೆಗಳಿರಬೇಕಾದುದು ಅವಸರವೇ (ಹೂಅರ. ೧೦೩). 
೭. ಒಂದು ವರ್ಷ. ೮. ಮಳೆ. ೯. ಒಡೆಯನ ಅಪ್ಪಣೆ ಯಾವಾಗ 
ಯಾವ ಕಾಲಕ್ಕೆ ಬರುತ್ತದೋ ಎಂದು ಸಮಯ ನಿರೀಕ್ಷೆಯಿಂದ 
ಬಾಗಿಲ ಬಳಿಯಲ್ಲಿ ಯಾವಾಗಲೂ ಸಿದ್ಧವಾಗಿ ನಿಂತಿರುವಸೇವಕನ 
ಉದ್ಯೋಗ: ಆಗಾಮಿ ಸಿದ್ಧ ಸಾಧ್ಯ ಸ್ಥಾವರ ಜಂಗಮ ಸಹ ಅವಸರ 
ದಂಕಪ್ಪನವರು ಮಾಡಿದ ನಾನಾಗೋತ್ರದ ಬ್ರಹ್ಮರ ವೃತ್ತಿಗಳು (ಎಕ. 
೫, ಕೋಲಾರ. ೧೬೨-೧೨; 1366); ಅವಸರದ ದೇವರ್ಸಯ್ಯ ನವರ 
(ಮೈಆರಿ. ೧೯೩೦, ೧೬-೫ ; 1527). 

ಅವಸರದ ಊಟೀಗದವಳು-ರಾಣಿಗೆ ತಾತ್ಕಾಲಿಕವಾಗಿ ಬೇಕಾದ 
ಕೆಲಸಗಳನ್ನು ಆ ಕೂಡಲೇ ಮಾಡುವ ಸೇವಕಿ: ಆ ಗಿಣಿಯ 
ಪ್ರಸಂಗವ ಕೇಳಬೇಕೆಂಬ ಸಂತೋಷದಿಂದ ಅವಸರದ ಊಟಾ ಗದವಳ 
ಮುಖವ ನೋಡಿ ಗಿಣಿಯ ತರಹೇಟಲಾಗಿ (ವ ಚ ಕಾ. ೨-೧೨). ಅವಸರ 
ದವನು, ಅವಸರದವಳು, ಅವಸರದರು - ರಾಜನಿಗೆ ತಾತ್ಕಾಲಿಕ 
ವಾಗಿ ಬೇಕಾದ ಕೆಲಸಗಳನ್ನು ಆ ಕೂಡಲೆ ಮಾಡುವ ಸೇವಕರು : 


೪೫೩ 


[oY 


3 


30 


35 


40 | 


45 


ಅವಸೆರಂಬಡೆ 


ಅರಮನೆಗೆ ಬಂದು ಅವಸರದವನ ಕೆಯ್ಕಿಂ ಹೇಳಿಕಳುಹಲು ಸಾರೆಂಗ 
ಧರನು ಆ ಮಂತ್ರಿಗಳಂ ಕರೆಸಿಕೊಂಡು (ಸಾರಂಗ. ೧೮) ; ಅರಮನೆಯ 
ಅವಸರದವನೊಬ್ಬ ಒಂದು ದೊಡ್ಡೆ ಬೆಳ್ಳಿಯ ಪರಾತದಲ್ಲಿ ಉತ್ತಮವಾದ 
ಚೀನಾಂಬರ ... ತಾಂಬೂಲ ಎಲ್ಲವನ್ನೂ ತಂದು (ಶಾಂತಲಾ. ೩೫); 
ವೈಶಂಪಾಯನನಿಗೆ ಹಣ್ಣುಹಂಪಲ ಮೆಲ್ಲಿಸಿ ಇರಿಸಿಕೊಂಡಿದ್ದಲ್ಲಿ ಅವಸರ 
ದವಳು ಬಂದು ಕೇಳಲಾಗಿ (ವ ಚಕಾ. ೨-೧೭) ; ಇತ್ತಲಾ ದೊರೆರಾಯ 
ನೋಲಗಕೈತರುವರ್ತಿಯ ಶುಭಮುಹೂರ್ತಗಳ ಹೊತ್ತನಜಸಿದು ದಳಪತಿ 
ಗವಸರದರು ಮತ್ತೆ ಬಿನ್ನೈಸಿದರಾಗ (ಕಂ ನವಿ. ೨೧-೨೯). ಅವಸರದ 
ಹೋಬಳಿ - ಅನಿರೀಕ್ಷಿತವಾದ ಮತ್ತು ಅತ್ಯವಶ್ಯವಾದ ಕೆಲಸಗಳಿ 
ಗಾಗಿ ಯಾವಾಗಲೂ ಸಿದ್ಧವಿರಬೇಕಾದ ಸೇವಕರ ಇಲಾಖೆ: 
ಅರಮನೆಯಲ್ಲಿ ಬೊಕ್ಕಸ ಮುಂತಾದ ಗೊತ್ತುಸ್ಥಳಗಳನ್ನು ಮಾಡಿಸಿದ್ದು:- 
(೧). ಹಣಕಾಸುಗಳನ್ನಿರಿಸುವ ಬೊಕ್ಕಸ, (೨). ಜವಳಿಯ ಬೊಕ್ಕಸ 
» ೬ ೬ (೨೨). ಅವಸರದ ಹೋಬಳಿ. ಅವಸರದ ಹೋಬಳಿಗೆ ವಳಿತ 
ವಾಗಿರುವದು :- ಚಿನ್ನ ಬೆಳ್ಳಿ ಸೋಟಿಯವರು, .. . ನವಪತ್ತುಖಾನೆ 
ಯವರು, ಬೆಸ್ತರು, ದೀವಟಗೆಯವರು, ದೀಪದ ಕಂಭದವರು 
(ಮಹಾವಂ. 1, ೧೨೮). ಅವಸರದಾನೆ - ಯಾವ ಸಮಯದಲ್ಲಿಯಾಗಲಿ 
ಸೇವೆಗೆ, ಸಹಾಯಕ್ಕೆ ಸಿದ್ಧವಾಗಿರುವ ಆನೆ: ಅಳಲದಿರು ಬಾ ಮಗನೆ 
ಕುರುಕುಲತಿಲಕನವಸರದಾನೆ (ಕುವ್ಯಾದ್ರೋ. ೧-೨೩). ಅವಸರದಾಳು - 
ಸಮಯಕ್ಕೊದಗುವ ಬಂಟ: ಮಾರನೆಯ ದಿನ ಅವಸರದಾಳು ಬಂದು 
(ಬೆಸ್ತಕ. ೭). ಅವಸರಳೊಡು - ಅವಸರಂಗುಡು : ಅವರಿಬ್ಬರೂ ಪುನಃ. 
ಉತ್ಸಾಹಯುಕ್ತರಾಗುವಂತೆ ಅವರಿಗೆ ಅವಸರಕೊಡೋಣ ... ಎಂದು 
ನಾವಿಕನು ನುಡಿದ (ಮಹಾತ್ಮ. ೧೪೩). ಅವಸರ ನೋಡು - ಸಮಯ 
ವನ್ನು ನಿರೀಕ್ಷಿಸು; ಅವಕಾಶವನ್ನು ತಿಳಿ: ಹೊತ್ತು ಮುಣುಗಿದ ಬಳಿಕ 
ಅವಸರನೋಡಿ ಆತನು ಪಟ್ಟಣವನ್ನು ಪ್ರವೇಶಿಸಿ, ರಥವನ್ನು ಬಾಗಿಲಲ್ಲಿ 
ಬಿಟ್ಟು ಅರಮನೆಯನ್ನು ಹೊಕ್ಕನು (ತುಳಸಿ. ೧೫೩). ಅವಸರಪಡುಎ 
ಆತುರಪಡು; ತವಕಿಸು: ನನಗೂ ಜ್ಞಾನಾಂಬೆಗೂ ಆದಷ್ಟು ಬೇಗ 
ವಿವಾಹವನ್ನು ಮಾಡಿಬಿಡಬೇಕೆಂದು ಸಂಬಂಧಿಮುದಲಿಯಾರರು ಅವಸರ 
ಪಟ್ಟರು (ಪ್ರತಾಪ. ೩೮); ನೀನು ಯಾಕೆ ಇಷ್ಟು ಅವಸರಪಡುತ್ತಿ (ಹಳ್ಳಿ ಹಾ. 
೯೬). ಅವಸರಮಾಡು -೧. ಆತುರಪಡು : ಇದ್ದ ಸ್ಥಳವನ್ನು ಬಿಟ್ಟು 
ಬೇಕೆ ಸ್ಥಳಕ್ಕೆ ಹೋಗಲು ಅವಸರ ಮಾಡಬಾರದು (ಆ ಶ್ರಮ. ೧೨). 
೨. ಆತುರಪಡಿಸು : ನನ್ನನ್ನು ಹೊರಡಿಸಲಿಕ್ಕೆ ಯಾಕೆ ಇಷ್ಟು ಅವಸರ 
ಮಾಡುತ್ತೀ (ರೂಢಿ). [ಸಂ.] 


ಅವಸರಂಗುಡಿಸು (ಕ್ರಿ). ಅವಕಾಶವನ್ನು ಕೊಡಿಸು : ಪರಮನ 


ನೋಲಗಿಸಿ ಕೃತಾರ್ಥರೆಮಪ್ಪೆ ವನೋಘವವಸರಂಗುಡಿಸುವುದೆಂದಿರದೆನ್ನ 
ಭಕ್ತಿಯೆ ತರೆ ಬಂದುದು ದೇವ ದಿವಿಜಪೇಟಕಮನಿತುಂ (ಅದಿಪು. ೯-೧೦). 
ನಧಿಕ [ಅವಸರಂಗುಡು * -ಇಸ್ಕು] 


ಅವಸರಂಗುಡು (ಕ್ರಿ). ಅವಕಾಶಕೊಡು; ಭೇಟಗೆ ಅವಕಾಶ 


ಕೊಡು: ಅಂತು ಮಂತ್ರಿಗಳ್ವೆರಸು ನಿರ್ನಿಕ್ತಕಾರ್ಯನಾಗಿ ಮಜುದಿವಸ 
ಮವಸರಂಗೊಟ್ಟು ಗಜಕರ್ಣ ದೂತನ ಮುಖಾವರೋಕನಂ ಮಾಡಿ 
(ಪುಷ್ಪಪು. ೭-೫೨ ವ). [ಅವಸರ ಕುಡ್ಕು (ಆ ಕೊಡು)] 


ಅವಸರಂಬಡೆ (ಕ್ರಿ). ಅವಕಾಶವನ್ನು ಹೊಂದು; ಸಮಯವನ್ನು 


ಪಡೆ : ಆತನೊಳವಸರಂಬಡೆದು ಮೆಲ್ಲನೆಯ್ದೆವಂದು (ಕಾದಂಪೂ. ೭೫೯) ; 
ಕುಲಾಪವಾದ ಪರಾಭವದ ದಾವಾನಳದಿಂದ[0]ದಹ್ಯ ಮಾನಸನುಮಸಹ್ಮ 
ಮಾನ ಚಿಂತಾಂತರಂಗನುಮಾಗಿ (ಸುಕುಮಾ. ೨-೧೦ ವ) ; ಅವಸರಂ 
ಬಡೆದು ದೇವೇಂದ್ರಾಸ್ಥಾನದ ಭದ್ರಮಂದಿರಮನಿಂದ್ರಂ ಬಂದು ಪೊಕ್ಕು 


(ಜಗವಿ. ೧೧-೬೯ ವ). [ಅವಸರ + ಪಡ್ಕೆ] 


ಅವಸರಂಬಾರ್‌ 


ಅವಸರಂಬಾರ್‌ (ಕ್ರಿ). ಸಮಯವನ್ನು ನಿರೀಕ್ಷಿಸು; ಅವಕಾಶಕ್ಕೆ 
ಕಾಯು : ಅನ್ನೆಗಂ ಮುನ್ನಮೆ ಬಿನ್ನವಿಸಲವಸರಂಬಾರುತ್ತಮಿರ್ದ ವಿದ್ಯಾ 
ಧರಚರಂ (ವರ್ಧಫ. ೪-೧೧ ವ). [ಅವಸರ * ಪಾರ್‌] 

ಅವಸರಣ (ನಾ). ಹಿಮ್ಮೆಟ್ಟುವುದು; ಪಲಾಯನ; ಹೊರಟು 
ಹೋಗುವುದು : “ಪಿಂಗು - ಅವಸರಣೇ » (ಶಮಧಾ). [ಸಂ.] 

ಅನಸರವಟ್‌ (ಕ್ರಿ). ಸಮಯವನ್ನು ತಿಳಿ; ಅವಕಾಶವನ್ನು 
ಕಂಡುಕೊ: ನಮ್ಮ ರಾಕ್ಷಸವಾಸದವಸರವಜ್‌ದು ನಿಮ್ಮಾಸುರದ್ದೇಷಿ 
ಯನು ಕಾಣಿಪೆನೆಂದನಾ ಶುಕ್ರ (ಕುವ್ಯಾಆ. ೫-೭೮). [ಅವಸರ ಅಜಕ್ಕಿ] 

ಅನಸರಸತ್ರ (ನಾ). ತಾತ್ಕಾಲಿಕವಾದ ಸತ್ರ (?): ಶ್ರೀ ಹರಿಹರ 
ದೇವರೆ ಅವಸರಸತ್ರಕ್ಕೆ ಸಮರ್ಪ್ಪಸಿದ್ದು ಎರಡು ಪಾಲು (ಇಆ. 1೪, 
೩೨೮-೯ ; 1590). [ಅವಸರ + ಸತ್ರ] 

ಅವಸರಾಯ್ತ (ನಾ). ಅವಸರದ ಊಳಿಗದ ಅಧಿಕಾರಿ. 

[ಅವಸರ + -ಆಯ್ತ] 

ಅನಸರಾಯ್ತಿ "ಅವಸರಾಯ್ಕೆ' ನೋ. 

ಅನಸರಾಯ್ತೆ, ಅವಸರಾಯ್ಕಿ (ನಾ). ಅವಸರದ ಊಳಿಗದವಳು, 
— ಅಧಿಕಾರಿಣಿ: ಸೂಳಾಯ್ತೆ, ಸೂಳಾಯ್ತಿ, ಅವಸರಾಯ್ತೆ, ಅವಸ 
ರಾಯ್ತಿ (ಶಬ್ದಾನು. ೧೯೫ ಪ್ರಯೋ). ಅವಸರಾಯ್ತಿ : "ಅವಸರಾಯ್ಕೆ? 
ಶಬ್ದದ ಪ್ರಯೋಗವನ್ನು ನೋಡಿ. [ಅವಸರ -ಆಯ್ತೆ) 

ಅನಸರಿಸು (ಕ್ರಿ). ೧. ತ್ವರೆಗೊಳ್ಳು; ಆತುರಪಡು : ಅವನಆಕಿಯದೇ 
ಕುಜಕಿಯ ಬಳಿವಿಡಿದವಸರಿಸಿ ಬರುತಾ ಶಿವಾಲಯಮಂ ಪೊಗಲು (ಬಸಪು. 
೨೮-೨೯); ಶಿರವನಾಗಳ್‌ ಕೊಯ್ದುಕೊಳಲವಸರಿಸುವೆಡೆಯಲಿ ಮೆಚ್ಚಿ 
ಯಭವಂ... ಬೇಡು ಬೇಡೆನಲು (ಬಸಪು. ೪೪-೬೨). ೨. ಆತುರ 
ಪಡಿಸು; ತ್ವರೆಗೊಳಿಸು : ಆಲಸದಂತೆ ಸ್ನೇಹ ಬಳಸು ಎಂದು ಹಲುಬಿ 
ಅವಸರಿಸದೆ, ಒಲಿಸಿ ಬೇಡಿದರೆ, ಆಗಲಿ ಎಂಬೊದೇನೊ, ಮಂಗಳ ಮೂರುತಿ 
(ಮೋಕ್ಷದೀ. ೬೦) ; ಅಷ್ಟರಲ್ಲಿ ಪ್ರಸಂಗ ಮುಗಿಯದಿದ್ದರೆ, ಅವಸರಿಸ 
ಬೇಕು (ಯಕ್ಷಬ. ೪೭); ಆಲಿಬಹದ್ದೂರನು ಅವಸರಿಸಬಾರದೆಂದು ಯೋಚಿ 
ಸಿದನು (ರುಾರಾಣಿ. ೧೦೭). [ಅವಸರ + -ಇಸ್ಕು] 

ಅನಸರೋಚಿತ (ಗು). ಸಮಯಕ್ಕೆ ತಕ್ಕ; ಕಾಲಕ್ಕೆ ಹೊಂದುವ : 
ಆಗಳರಸನವಸರೋಚಿತ ಫಳಪ್ರಾಪ್ತಿಗೆ ಸಂತಸಂಬ ಟ್ಟು (ಮಲ್ಲಿಫು. 
೪-೩೩ ವ). [ಅವಸರ * ಉಚಿತ] 

ಅವಸರ್ಪ (ನಾ). ಬೇಹುಗಾರ ; ಗೂಢಚಾರ. [ಸಂ.] 

ಅನಸರ್ಪಣ (ನಾ). ೧. ಇಳಿತಾಯ ; ಕುಂದುವುದು. ೨. [ಜೈನ] 
ಮನುಷ್ಯರ ಆಯುಸ್ಸು ಸುಖ ಮುಂತಾದುವುಗಳು ಕ್ರಮವಾಗಿ 
ಕುಂದುವ ಕಾಲ: ಅವಜೊಳುದ್ಧಾರಸಾಗರೋಪಮಂಗಳ್‌ ಪತ್ತು 
ಕೋಟ ಕೋಟಗೊಂಡೊಡವಸರ್ಪಣಕಾಲಮಕ್ಕುಂ (ಅಜಿಪು. ೩-೧೫ ವ); 
ತನು ಭೋಗಾಯುಷ್ಯಂಗಳ್‌ ಮನುಷ್ಯಕೊಳ್‌ ಕುಂದುವಡೆಗುಮವ 
ಸರ್ಪಣದೊಳ್‌ (ಸಂರಾಮಾ. ೧-೫೮). [ಸಂ.] 

ಅವಸರ್ಪಿಣಿ (ನಾ). - ಅವಸರ್ಪಣ ೨: ಅದು ಶರೀರಬಳಾ 
ಯುರ್ದೇಹಪ್ರ ಮಾಣೋಪಚಯಾ ಪಚಯಹೇತುತ್ವದಿಂದಮುತೃರ್ಪಿಣಿ 
ಯವಸರ್ಪಿಣಿನಾಮಮಂ ಪಡೆದುದು (ಆದಿಪು. ೬-೪೮ ವ); ಗುಣಿ 
ಗಳುಮಂ ನೆಗಲಕ್ಕೊಳಿನ ಕಣಿಗಳುಮಂ ಕಾಣಲಪ್ಪು ದದಜಸಿಂದವಸರ್ಪಿಣಿ 
ಯಲ್ತು ಕಾಲಮುತ್ಸರ್ಪಿಣಿಯೆಂಬಂತಾಯ್ತು (ಅಜಿಪು. ೧-೬೧); 
ಹನ್ನೆರಡವಸರ್ಪಿಣಿಯೊಳ್‌ (ಪ್ರತಿಷ್ಠಾ. ೧೦-೬೨). "ಉತ್ಸರ್ಪಿೀ 
ಪರಾ. [ಸಂ. ಅವಸರ್ಪಿಣೀ] 

ಅವಸಾದ (ನಾ). ೧. ಕುಸಿಯುವುದು; ಕುಗ್ಗುವಿಕೆ. ೨. ದಣಿವು; 

ಆಯಾಸ. [ಸಂ.] 


೪ಜಿಳ 


20| 


25 


30 


4 


45 


ಅವಸ್ತುಭೂತ 


ಅವಸಾನ (ನಾ). ೧. ಕೊನೆ; ಅಂತ್ಯ; ಮುಕ್ತಾಯ : ಚಾತುರ್ಯಾ 
ಮಾವಸಾನಘಟತಘ(ಂ]ಟಕಾಧ್ವನಿಗಳುಂ ಸಂಧ್ಯಾಸಮಯ ಸಮುದಿತ 
ಶಂಖಧ್ವನಿಗಳುಂ (ಪಂ ಪ ಭಾ. ೧೦-೩೫ ವ) ; ದೇವಾಯತನನೂತ್ಮ 
ಸ್ಮಂಭವಂ ನೆಮ್ಮಿ ನಿಂದಿರ್ದು ತದಂಗನಾಗೀತಾವಸಾನ ಸಮಯಮಂ 
ಪಾರುತ್ತುಮಿರ್ಪುದುಂ (ಕಾದಂಪೂ. ೬೮೬). ೨. ಸಾವು; ಮರಣ: 
ಪುತ್ರನಾದರೆ ಅವಸಾನದಲ್ಲಿ ಹತ್ತರ ಇದ್ದಾನು (ಗಾದೆ). (ಸೆಂ. 

ಅವಸಾನಕಾಲ (ನಾ). ಕೊನೆಗಾಲ; ಸಾಯುವ ಸಮಯ: ಅಂತು 
ಪಲಕಾಲಂ ತಪಂಗೆಯ್ದವಸಾನಕಾಲದೊಳ೯ ನಿದಾನಪೂರ್ವಕಂ ಸತ್ತು 
(ಶಾಂತಿಪು. ೭-೪೪ ವ). [ಅವಸಾನ + ಕಾಲ] 

ಅನಸಾನಸಮಯ (ನಾ). - ಅವಸಾನ ಕಾಲ: ರಾಜರವಿಯವಸಾನ 
ಸಮಯದೊಳಾದುದದ್ಭುತ (ಕುವ್ಯಾಗ. ೮-೨). 

[ ಅವಸಾನ + ಸಮಯ] 

ಅವಸಿ "ಅಮವಾಸೆ ' ನೋ. 

ಅವಸಿತ (ಗು). ೧. ನೆಲೆಗೊಂಡ; ಒಂದೆಡೆಯಲ್ಲಿ ನಿಂತ. ೨. ಕೊನೆ 
ಗೊಂಡ; ಪೂರ್ತಿಯಾದ. ೩. ತಿಳಿದ; ಗೊತ್ತಾದ. ೪. (ಧಾನ್ಯ 
ದಂತೆ) ಕೂಡಿಟ್ಟ. (ನಾ). ೫. ನೆಲೆ; ವಾಸಸ್ಥಾನ ; ಮನೆ: 
*ಅವಸಿತಂ ವೇಶ್ಮವೆಸೆ ಗೇಹಮೆನೆ ಧಿಸ್ಥೃ್ಯಮೆನಲಿವು ಮನೆಗೆ ಫೆಸರಕ್ಕು” 
(ಮಂಗರಾ. ೫೮-೭). [ಸಂ.] 

ಅವಸಿತಿ (ನಾ). ಕಡೆ; ಕೊನೆ; ಮುಗಿವು: ಕೀಲ್ಬೊಂಬೆಗಳನಾಡಿಸಿ 

ಅವಸಿತಿಯೊಳ್‌ ಈಳ್ವ ಕರಿದೆಕೆಯೆಂಬವೊಲ್‌' ಕವಿದುದು ಕತ್ತಲೆ (ಕೇಷರಾ. 

೧೬-೯). ([ಸಂ.) 

ಅವಸೆ "ಅಮವಾಸೆ? ನೋ. 

ಅನಸೇಕ (ನಾ). (ದ್ರವವಸ್ತುವಿನಿಂದ) ತೋಯಿಸುವುದು ; ನೆನೆಸು 
ವುದು; ಚಿಮುಕಿಸುವುದು. [ಸಂ] 

ಅವಸ್ಯೆಂದ (ನಾ). ೧. ದಾಳಿ; ಮುತ್ತಿಗೆ; ಆಕ್ರಮಣ: “ ಅವಸ್ಯಂದಃ, 
ಪ್ರಪಾತಃ - ಈ ೨ ದಾಟ್‌? (ಹಲಾಯು. ೭೪-೨೯೮). 4 ಪ್ರಪಾತಮದವ 
ಸ್ಕಂದಮೆನೆ ಧಾಳಿ” (ಮಂಗರಾ. ೮೫-೨೬). ೨. ಬಿಡಾರ; ಠಾಣ್ಯ. 
೩. [ನ್ಮಾಯ] ಆರೋಪಣೆ ; ತಪ್ಪುಹೊರಿಸುವುದು. (ಸಂ.] 

ಅವಸ್ಯಂದನ (ನಾ). ೧. - ಅವಸ್ಥಂದ೧: ಡೆಸೆಗೆಟ್ಟೋಡುವಶನಿಘೋಷ 
ನನುರ್ವರಾಸ್ಕ್ರ ತಿಲಕಂ ಕೊಂದಲ್ಲದಿಕೆನೆಂದು ನಿದ್ಯೆಗಳಂ ಬೆನ್ನೊಳಿ ತಗುಳ 
ವೇಟ್ಮು ತಾನುಂ ಶ್ರೀವಿಜಯನುಂ ವಿದ್ಯಾಧರಶೂರಸೈನ್ಯಾವಸ್ಯಂದನ 
ಸಮನ್ವಿತಂ ಬೆಂಕೊಳ್ಳುದುಂ (ಶಾಂತಿಪು. ೬೩೯ವ). ಪಿ.-ಅವ 
ಸ್ಕಂದ ೨: ಪರಾಂಗನಾವಸ್ಯಂದನ ರಾಗ ತೀವ್ರಾನಾಚಾರಾದಿಗಳ್‌ ನಪುಂ 
ಸಕವೇದನೀಯದ ಅಸ್ತ್ರ ವಂಗಳ್‌ ಅಪ್ಪುವು (ತತ್ತ್ವಪ್ರ. ೨೬೨). [ಸಂ.] 

ಅವಸ್ಯರ (ನಾ). ೧. ಕಸ; ಕೊಳೆ. ೨. ಮಲ; ಹೇಸಿಗೆ. ೩. ಗುಹ್ಯ 
ಪ್ರದೇಶ. ೪. ತಿಪ್ಸೆ; ಕುಪ್ಪೆ: ಅವಸ್ಕರದವೋಲ್‌ ಮೂತ್ರ ಪುರೀಷಾದಿ 
ಮಲಭಾಜನಮುಂ (ತತ್ತ್ವಪ್ರ. ೩೨೯). [ಸಂ.] 

ಅವಸ್ತು (ನಾ). ವಸ್ತುವಲ್ಲದುದು ; ಕೆಲಸಕ್ಕೆ ಬಾರದ ಪದಾರ್ಥ; 
ಅಪ್ರಯೋಜಕವಾದುದು : ಇದುದಲವಸ್ತುವೆನ್ನದೆ ಮದುಕ್ತಿಯ 
ನೊಯ್ಕನೆ ಕೇಳ್ದು ದಿವೃಚಿತ್ತದೊಳವಧಾರಿಸು (ಅದಿಫು. ೮-೧೧) ; ನಿಮ್ಮ 
ದೃಷ್ಟಿ ಮತ್ತು ಕೊಬ್ಬಿದ ಕೊಳಕು ಮೈಯೆಲ್ಲ ಅವಸ್ತುವಂತೆ ತೋರುತ್ತಿದೆ 
(ಪುನರು. ೨೧೬). [ಸಂ.] 

ಅವಸ್ತುಭೂತ (ಗು). ಕೆಲಸಕ್ಕೆ ಬಾರದ ; ನಿಷ್ಟ್ರಯೋಜಕವಾದ : 
ಸೋದರರೆಂದು ನಾಣ್ಣಿ ಸೆಡೆದಿರ್ದಪೆನಿರ್ದೊಡವಸ್ತುಭೂತನೆಂದಾದಮೆ 
ಭೂತಳಂ ಪಟ್‌ ಯೆ ತೇಜಮೆ ಕೆಟ್ಟಿ ಪುದು (ಪಂಪಭಾ. ೯-೧೮). 

[ಅವಸ್ತು * ಭೂತ] 


ಅವಸಾ ಂತರೆ ೪೫೫ ಅವಳಿಗಟಿಗೆ 
rs ಜ 


ಅನಸ್ಥಾಂತರೆ (ನಾ). ಬೇರೊಂದು ಅವಸ್ಥೆ ; ಕಷ್ಟದ ಸನ್ನಿವೇಶ: ಸ್ಪಂದಮತಿ ಕೇಳದಂತಿರ್ದಂದಪಗತಚಳನ ಜಳಧಿಯಂ ವಿಭು ಪೋಲ್ತ6 
ನಾನಿರ್ಸವಸ್ಥಾಂತರದೊಳೆನಗೆ ನಿನ್ನನ್ನರಾರ್‌ ಬಂಧುಗಳ೯ (ಕಾದಂಪೂ. (ಶಾಂತಿಪು. ೧೦-೧೧೬). (ಸಂ. 
೮೫೧) ; ತನ್ನ ವಸ್ಥಾಂತರಕ್ಕೆ ತಾನೆ ಚಿಕ್ಕ ಸಂಬಡುತ್ತಿರ್ಪನ್ನೆಗಂ (ಚಂದ್ರಪು.| | ಅವಹಿತ (ಗು). ೧. ನೆಲೆಗೊಳಿಸಿದ; ಇಡಲ್ಪಟ್ಟ. ೨. ನಿಯೋಜಿಸಿದ; 
೫-೧೯ ವ). (ಸೂ. ] ಅವಧಾನಗೊಂಡ. [ಸಂ.] 
ಅನಸ್ಥಾತ್ರಯ (ನಾ). ಜಾಗ್ರತ್‌, ಸ್ವಸ್ನ, ಸುಷುಪ್ತಿ ಎಂಬ ಮೂರು | 5 ಅವಹಿತಧ್ಯಾನ (ಗು). ಧ್ಯಾನದಲ್ಲಿ ಮಗ್ನನಾದ: ಇತ್ತ ವೃಷಭನಾಥನುಂ 
ಅವಸ್ಥೆಗಳು: ಜಾಗ್ರತ್ಸ್ವಪ್ನ ಸುಷುಪ್ತಿ ಮೂರು ಅವಸ್ಥಾತ್ರಯಗಳು ಮೌನವ್ರತದಿಂ ಯೋಗಯೋಗ್ಯಪ್ರದೇಶದೊಳ್ಳ ಅವಹಿತಧ್ಯಾನನಾಗಿ 
(ಪಂಚೀಕ. ೬). [ಸಂ, (ಅವಸ್ಥಾ * ತ್ರಯ)] ವಿಹಾರಿಸಿ (ಚಾವುಂಪು. ೩೭-೫); ಯೋಗಯೋಗ್ಯಪ್ರದೇಶದೊಳ್‌ 
ಅವಸ್ಥಾಶ್ರಿತಯ (ನಾ). - ಅವಸ್ಥಾತ್ರಯ : ಕನಸು ಮೇಣೆಚ್ಚರು ವಾಕ್ಸಂಯಮನುಮವಹಿತಧ್ಯಾನನುಮಾಗಿರೆ (ಅಜಿಪು. ೭-೮ ವ). 
ಕ ಗೆಳೆನಿಪವಸ್ಥಾತ್ರಿತಯದಲೆ ಜೇನ ನು ವಿಸಂಚಿಸಿ ಬೀಳ್ವನಲ್ಲದೆ [ಅವಹಿತ + ಧ್ಯಾನ] 
ಶರಕೆ ಸಿಲುಕುವನೆ (ಕ: ೮-೮೮). [ಸೆಂ. (ಅವಸ್ಥಾ + ತ್ರಿತಯ)] |10| ಅನಹಿತಭಾನ (ನಾ). ಮನಸ್ಸಿನ ಭಾವವನ್ನು ಅಡಗಿಸುವುದು : 
ಅವಸ್ಥಾನ (ನಾ). ೧. ನೆಲೆ; ನಿಲುಗಡೆ; ವಾಸಸ್ಸಳ. ೨. ಸನ್ನಿವೇಶ; ಸ್ವಭಾವಗಂಭೀರವೃತ್ತಿಯಪ್ಪುದಆಸಿನವಹಿತ ಭಾವಮನವಳಂಬಿಸಿ 
ಪರಿಸ್ಥಿತಿ. &. ಮಲ್ಲಯುದ್ಧ (ಜಟ್ಟಿ ಕಾಳಗೆ)ದಲ್ಲಿ ನಿಲ್ಲುವ ಒಂದು (ಚಂದ್ರಪು. ೬-೧೩ ವ). [ಅವಹಿತ - ಭಾವ) 
ರೀತಿ: ಕೃಷ್ಣಂ... ನಿರ್ವರ್ತನಾವರ್ತನ ಭ್ರಮಣಂ ಲಲನಂ ಪ್ಲವನಾವ| | ಅವಹಿತ್ಯ (ನಾ). ೧. (ಮನಸ್ಸಿನ ವಿಕಾರವನ್ನು ಹೊರಗೆ ತೋರ್ಪ 
ಸ್ಥಾನಾದಿಕ್ರಿಯಾಪರಿಣತಂ (ಚಾವುಂಪು. ೩೫೭). " ಅವಠಾಣ'? ಪರಾ. ಡಿಸದಂತೆ) ಬಚ್ಚಿ ಡುವುದು. ೨. [ಕಾವ್ಯಮಾ] ಮೂವತ್ತು ಮೂರು 
೪, ಮಟ್ಟ; ಹಂತ; ದರ್ಜೆ: ಭಾಷೆಯು ಒಂದು ಅವಸ್ಥಾನವನ್ನು |15 ಸಂಚಾರಿಭಾವಗಳಲ್ಲಿ ಒಂದು : “ನಾಚಿಕೆ ಭಯ ಮುಂತಾದವು 
(5386) ಮುಟ್ಟ ತೆಂದು ಹೇಳುವ ಸ್ಥಿತಿ ಬರುತ್ತದೆಯೆಂದೂ ,.. ಉಂಟಾದಾಗ, ಅವು ಶರೀರದಲ್ಲಿ ಗೋಚರವಾಗದಂತೆ ಮರೆಸುವುದು 
ಹೇಳಿದೆ (ಕೈಪಿಡಿ. ೩೦೯). [ಸಂ.] ಅವಹಿತ್ಯ'' (ಭಾರಮಾ. ೩೪೭). ಮಶಿನಿರ್ವೇದಾವಹಿತ್ಕಶ್ರಮಮದ ಜಡತಾ 
ಅನಸ್ಥಾಭೇದ (ನಾ). ಸ್ಥಿತಿಯಲ್ಲಿರುವ ವ್ಯ ತ್ಯಾ ಸ: ವಿಷ್ಣುಶಿವರು :. ಇವಿಂತೆಯ್ದೆ ಸಂಚಾರಿಭಾವಂ (ಕಾವ್ಯಾವ. ಸ. ಣ್ಣ [ನಾಟ್ಯಶಾ] 
ಪ್ರಪಂಚಕ್ಕೆ ಉಪಾದಾನ ನಿಮಿತ್ತರಾಗಿರುವರು. ಇವರಿಗೆ ಅವಸ್ಥಾಛೇದ ಸಂಯುತಹಸ್ತಗಳಲ್ಲ ಒಂದು: ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಸಂಯುತ 
ಹೊರತು ಸ್ವರೂಪಭೇದವಿಲ್ಲ (ಹಿಂದಸಾ. ೨೯೫). 20 ಹಸ್ತಗಳು ಯಾವುವೆಂದರೆ ೧. ಅಂಜಲಿ... ೧೧ ಗಜದಂತ ೧೨ ಅವಹಿತ್ಯ 
[ಸಂ. (ಅವಸ್ಥಾ * ಭೇದ)] ಮತ್ತು ೧೩ ವರ್ಧಮಾನ (ಅಭಾನೃ. ೪೪). [ಸಂ.) 
ಅವಸ್ಥಾಯಿ (ಗು). ನೆಲೆಗೊಂಡ; ನಿಂತ; ವಾಸಿಸುವ. ಅವಹಿತ್ಥೆ (ನಾ). - ಅವಹಿತ್ಯ ೨: ಚಿಂತೆ, ಅಸೂಯೆ, ಅನಸಿತ್ಕೆ, ಉಗ್ರ, 
[ಸಂ. ಅವಸ್ಥಾಯಿನ್‌] ಅಪಸ್ಮಾರಗಳೆಂಬ ಮೂನತ್ತುಮೂರು ಸಂಚಾರೀಭಾವಂಗಳಿಂ ಪರಿವರ್ಧಿಸಿ 
ಅನಸ್ಥಾರೂಪ (ನಾ). ಇರುವ ರೀತಿ: ನಿಮ್ಮಯ ಮಗನವಸ್ಥಾರೂಪ (ವಿವೇಕ. ೨೨೭). (ಸಂ. ಅವಹಿತ್ಯಾ] 
ವಿದು ಚಿತ್ತ ವಿಸಿ ನೀವು (ಕುವ್ಯಾಸ. ೧೨-೪೨). (ಸಂ. (ಅವಸ್ಥಾ * ರೂಪ)] |25| ಅವಹೇಳನ (ನಾ). ಅಗೌರವದಿಂದ ಕಾಣುವುದು; ಅವಮಾನ; 
ಅವಸ್ಥಿತ (ಫಾ). [ಜೈನ] ಸಮ್ಯಗ್ನರ್ಶನಾದಿ ಗುಣಸ್ಥಾನದಿಂದ ತಿರಸ್ಕಾರ: ಇನ್ನೊಬ್ಬರ ಅವಹೇಳನವನ್ನು ಗುರಿಯಾಗಿಟ್ಟುಕೊಂಡ 
ಹುಟ್ಟ ದ ಇರವು, ಸ್ಥಿತಿ: ಅವಸ್ಥಿತಮೆಂಬುದು ಸಮ್ಮಗ್ಗರ್ಶನಾದಿ ಕಾವ್ಯವಾಗಲಿ, ಸಾಹಿತ್ಮವಾಗಲಿ, ಚಿತ್ರಕಲೆಯಾಗಲಿ ಬೆಳೆಯಲಾರದು 
ರ ನದಿಂ ಎನಿವಿರಿದು ಪುಟ್ಟತ್ತು (ತತ್ವ್ವಸ್ರ. ೬೮). ಸಂ.) (ರಂಗರೋ. ೧೦೮) ; ತ ಪ್ರೇಮಪೂರ್ಣ ದೃಷ್ಟಿಗೋಸ್ಟರ 
ಅವಸ್ಥಿ ತಿ (ಕಾ). ೧. ನೆಲೆ. ೨. ಅನುಸರಿಸಿ ಇರುವುದು ; ಅಭ್ಯಾಸ ನಾನು ಅವಹೇಳನವನ್ನು ಸಹಿಸಬಲ್ಲೆ ಈ. ೫೨). 
ಮಾಡುವುದು. [ಸಂ.] 30 ಅನಹೇಳನಂಮಾಡು, ಅವಹೇಳನಮಾಡು ಅಗೌರವದಿಂದ 
ಅವಸ್ಥೆ (ನಾ). ೧. ಸ್ಥಿತಿ; ಸನ್ನಿವೇಶ. ೨. (ಸ್ವರೂಪ, ವಯಸ್ಸು, ಕಾಣು; ಕಿರಸ್ಕಾರಮಾಡು; ಹಾಸ್ಯಮಾಡು: ತನ್ನಣ್ಣನಾರ್ಪ 
ಅವಕಾಶ ಮುಂತಾದುವುಗಳ) ಪರಿಸ್ಥಿತಿ : ಕನ್ನಡ ಭಾಷೆಗೆ ಮೂರು ನಾಶಂಕಿಸಿದ ವಾನರನ ಕೀಳ್ಮೆಗವಹೇಳನಂ ಮಾಳ್ಬವೋಲ್‌ (ಶ್ರೀರಾಮಾ- 
ಅವಸ್ಥೆ ಗಳುಂಟಿಂದು ಅಭಿಪ್ರಾ ಯ ಪಡುತ್ತಾರೆ (ಕೈಪಿಡಿ. ೩೧೦). ೨೮೮-೩೬೬) ; ಅವನ ಮೃದುಸ್ವಭಾವವನ್ನು ಕಂಡು ದೇವದತ್ತನು ಅನ 
೩. ತೊಂದರೆ; ಕಷ್ಟ; ಕ್ಲೇಶ: ಎನಗಿನಿತೊಂದವಸ್ಥೆ ವಿಧಿಯೋಗದಿನಾ ಹೇಳನ ಮಾಡುತ್ತಿದ್ದನು (ಹಿಂಕಿರು. ೩೩). [ಸಂ. ಅವಹೇಲನ] 
ದುದಿದರ್ಕೆ ನೀನಟಲ್ಲಿನಿತು ಮನಃಕ್ಷತಂಬಡದಿರ್‌ (ಪಂಪಭಾ. ೧೩-೧೦೫) ; |55| ಅವಹೇಳಿಸು (ಕ್ರಿ). ಅವಹೇಳನಮಾಡು : ಖೇಲನವ ಬೇಡವೆನುವರನು 
ಕಂಡರೆ ಮನೋಹರವಯ್ಕಾ, ಕಾಣದಿದ್ದರೆ ಅವಸ್ಥೆ ನೋಡಯ್ಯ (ಬಸವ. ವಿಧಿರಾಯನವಹೇಳಿಪನು ಸೆರೆವಿಡಿದು (ಮಂಕುಕ. ೨೬೭). 
೩೭೦) ; ಈಯವಸ್ಥೆಗೆ ನಮ್ಮ ತಂದನು ಭಾನುನಂದನನು (ಕುವ್ಯಾಕ. [ಅವಹೇಳನ + -ಇಸ್ಕು] 


೧-೧೩). ೪. ನಲವತ್ತೆ ದುಬಗೆಯ ಮಂತ್ರಸಾಧನಗಳಲ್ಲಿ ಒಂದು: | | ಅವಳ್‌, "ಅದ್ದು? ಪ 
ಅವಸ್ಥೆ, ಸ್ವರ, ಪ್ರಕೃತಿ... ಆತ್ಮೈಕ್ಕಗಳೆಂಬ ಪಂಚಚತ್ವಾರಿಂಶನ್ಮಂತ್ರ| | ಅವಳ್‌ "ಅಮಳ್‌' ನೋ. 
ಸಾಧನಂಗಳೊಳು ಪ್ರಜ್ಞಿ ಗೊಂಡು (ಎನೇಕ.' ಆಂ). «| ಅವಳ "ಅಮಳ್‌' ನೋ. 
ಅವಸ್ಥೆ ಗೊಳ್‌ ಎ ೧ ಕಷ್ಟಪಡು; ಕ್ಲೇಶಪಡು; ದುಃಖಿಸು: | | ಅವಳೆಂಬಿಸು "ಅವಲಂಬಿಸು? ನೋ. 
ಹಚ್ಚ ಡದ ಸೆಜಗಂ ಪಿಡಿದು ಕೈಯಿಂದ ಸೆಳೆಸೆಳೆದು ಜೋಲುತ್ತ ತೆಗೆನಂ| | ಅವಳೆಜವಳೆ "ಅವಳಿಜವಳಿ' ನೋ. 
ಬಲುಮುನಿಸುನಿನ್ಮಿಂದವಲ್ಲದೆ ತಿಳಿಯದೆನುತುಂ ಬಾಲಲಿಂಗನವಸ್ಥೆ ಗೊಳು | | ಅವಳಿ "ಅಮಳ್‌' ನೋ. 
ತಿರಲು (ಬಸಪು. ೪೭-೪೭). ೨. ಸ್ಥಿತಿಯನ್ನು ಪಡೆ. (ಸಂ. ಅವಸ್ಥಾ] ಅವಳಿಗಟ್ಟಿಗೆ (ನಾ). ಜೋಡಿಕಟ್ಟಿಗೆ: ಉರಿಗೆಂಡದೊಳಗವಳಿಗಟ್ಟಗೆಯ 
ಅವಸ್ಪಂದ (ಗು). ಸ್ಪಂದವಿಲ್ಲದ ; ನಿರ್ವಿಕಾರವಾದ ; ಸ್ಥಿರವಾದ : |45| ಕಟ್ಟಿ ನಡುವಿರಿಸಿ ಬೇಯಿಸಿ (ಸೂಪರಾ. ೪-೪೯). 
ಎಂದೀ ಬಿನ್ನ ಪಮನವಸ್ಪಂಡಮನಂತೆಯ್ಲೆ ಕೇಳ್ಹು ಮನುಜೋಕ್ತಿಪರಿ [ಅವಳಿ (ಆ ಅಮಳ್‌) + ಕಟ್ಟಗೆ] 


ಅವಳಿಗಿರಿ 


ಅವಳಿಗಿರಿ (ನಾ). ಜೋಡಿ ಬೆಟ್ಟಿ; ಒಂದನ್ನೊಂದು ಹೋಲುವ ಎರಡು 
ಬೆಟ್ಟಗಳು: ಅವಳಿಗಿರಿಗಳವೋಲು ದೃಢತರದವಯವದ ಘನವಜ್ರಸಾರದ 
ಜವಳಿಸಿಂಹದವೋಲು ದುರ್ಧರೆ ಶೌರ್ಯಸಾಹಸರು (ನಿಭಾಗ. ೩-೮-೯). 
[ಅವಳಿ (ಆ ಅಮಳ್‌) + ಗಿರಿ) 
ಅವಳಿಚುಕ್ಸಿ ಳ್ಳಿ (ನಾ). ಜೋಡಿನಕ್ಷತ್ರ;. ಒಂದನ್ನೊಂದು ಹೋಲುವ 
ಎರಡು “ಕ್ಷತ್ರ ಗಳು; ಅಶ್ವಿನೀನಕ್ಷತ್ರ: ಪುನರ್ವಸು, ಪುನರ್ವಸು 
ದ್ವಿತೀಯ ಎಂಬ ಅವಳಿಡುಳ್ಳಿ ಗಳೇ ಮಿಥುನದ ತಲೆಗಳು (ಜ್ಯೋತಿರ್ವಿ. 
A [ಅವಳಿ (ಆ. ಆಮಳ್‌) + ಚುಕ್ಕಿ) 
ಅವಳಿಜವಳಿ, ಅವಳಜವಳ (ನಾ). ೧. ಜೋಡಿ; ಒಂದೇ ಸಮನಾದ 
ಎರಡು ವಸ್ತುಗಳ ಜತೆ; ಯಮಳ. ೨. ಒಂದೇ ಹೆರಿಗೆಯಲ್ಲಿ 
ಹುಟ್ಟಿದ ಎರಡು ಮಕ್ಕಳು: ನಮ್ಮ ಹಿರಿಯರ ಹೊಟ್ಟೀ ಲಿ ನಾವಿಬ್ಬರು 
ಅವಳಿಜವಳಿ ಗಂಡುಮಕ್ಕಳು (ಮುಂಬಯಿ. ೪-೧೦೩) ; ಭಾಗವತ 
ಸಂಪ್ರದಾಯದಲ್ಲಿ, ಬಲರಾಮಕೃಷ್ಣರೆಂಬವರು ಒಬ್ಬರನ್ನೊಬ್ಬರು ಆಗಲ 


೪೫೬ 


ಅವಾ ಂತರವಾಕ್ಯ 


1X-i, ೩೨೭-೧6; 1207); ವೀರಣನಾಯಕರು ಧಾರಾಪೂರ್ವಕವಾಗಿ 
ಕೊಟ್ಟರಾಗಿ ಕೃಷ್ಣರಾಯರ ಅವಾಂತರದಲಿ ಅರಸುಗಳು ಅರ್ಧಕೆ ತೆಗೆದು 
ಕೊಂಡು x ೬ ೩ ನಡೆದು ಬರಲಾಗಿ (ಎಕ. ೫೩1೪, ಶ್ರೀರಂಗ. ೨೬೦-೩ ; 
1551) ; ಕಟಿಯ ಕೆಳಗೆ ಕುಣಿತದ ಬೆವರಿನ ಅವಾಂತರಕ್ಕಾಗಿ ಚಲ್ಲಣ ಧರಿಸಿ 
ಮೇಲೆ ವೀರಗಚ್ಛೆ ಹಾಕುತ್ತಾರೆ (ಯಕ್ಷಬ. ೧೩೫). ೪. ಗದ್ದಲ; 
ಗಡಿಬಿಡಿ : ಎಲಾ ಹುಡುಗ, ಈಗಿನಿಂದಲೇ ಇಷ್ಟು ಅವಾಂತರ, ಮುಂದೆ 
ಮದುವೆ ಆಗೋದಾದರೆ ಇನ್ನೇನು ಅವಾಂತರ ಮಾಡ್ತೀಯೋ ಕಾಣೆ 
(ಮರಳಿ. ೧೦೦) ; ಏನಿದು ಪಾರ್ವತಿ ! ಈ ಅವಾಂತರ! ನನ್ನನ್ನು ಕೆರಳಿಸ 
ಬೇಕೆಂದಿರುವೆಯಾ? (ಕೈಲಾಕ. ೫೬). 

ಅವಾಂತರವೆಚ್ಚಿಸು- ಗಡಿಬಿಡಿಯನ್ನು ಹುಟ್ಟಿಸು; ಗದ್ದಲವನ್ನು 
ಉಂಟುಮಾಡು ; ತೊಂದರೆಗೊಳಿಸು : ಹೊಡೆದಾಡಿ ಒಬ್ಬರ ಮುಖ 
ವನ್ನೊಬ್ಬರು ಪರಟಿ, ಒಬ್ಬರ ಕೂದಲನ್ನೊಬ್ಬರು ಎಳೆದು ಕಿತ್ತು ಅವಾಂ 
ತರವೆಬ್ಬಿಸಿದ್ದಾರೆ (ನಗೆಹೊ. ೨೩೩). [ಸಂ.] 


ಲಾರದಂಥ ಅವಳಿಜವಳಿಯರು (ಯಕ್ಷಬ. ೩೭) ; ನೀವು ಅವಳಿಜವಳಿ | | ಅವಾಂತರಕಥೆ (ನಾ). ಮುಖ್ಯವಾದ ಕಥೆಯ ನಡು ನಡುವೆ ಬರುವ 
ಗಳೇ (ನಡೆದಾ. 31, ೧೨೫೧). ಅವಳೆಜವಳೆ: ಯಮಳ - ಅವಳ |15| ಉಪಕಥೆ. [ಅವಾಂತರ * ಕಥೆ] 


ಜವಳ, ಜೋಡು? (ಗಂಗಾಮ), 
ಅವಳಿಜವಳಿ ಮಕ್ಕಳು -.ಒಂದೇ ಹೆರಿಗೆಯಲ್ಲಿ ಹುಟ್ಟಿದ ಎರಡು 
ಸಂತಾನ: ಅವಳಿಜವಳಿ ಮಕ್ಕಳಂತಿದ್ದಾರೆ ಆ ಹುಡುಗರು (ರೂಢಿ). 
[ಅವಳಿ (ಆ. ಅಮಳ್‌) + ಜವಳ್ಳಿ] 
ಅನಳಿಮೊಲೆ (ನಾ). ಮೊಲೆಗಳ ಜೋಡಿ; ಸ್ತನಯುಗ.: ನವರತ್ನದ 
ಪುಸ್ತಿ ಕಟ್ಟಾಣಿಮುತ್ತಿನ ಖವಖವಿಸುವ ಪಂಡಸರದ ಅವಳಿಮೊಲೆಯ 
ಮಧ್ಯಕಮರಿದ ಪದಕದೆ ಕುವಲಯನೇತ್ರೆಯೊಪ್ಪಿದಳು (ಕಂನವಿ. ೯-೭೨). 
[ಅವಳಿ (ಆ ಅಮಳ್‌) + ಮೊಲೆ] 


ಅವಾಂತರಕಾರಣ (ನಾ). ಮುಖ್ಯವಲ್ಲದ ಕಾರಣ; ಅಧೀನವಾದ 
ಕಾರಣ; ಸಹಕಾರಿಯಾಗಿ ನಡುವೆ ಒದಗುವ ಕಾರಣ: ಘಟವು 
ಕಾರ್ಯವು, ಇದಕ್ಕೆ ಮೃತ್ತಿಕೆಯು ಕಾರಣ, ಅವಾಂತರಕಾರಣ ದಂಡ ಮೊದ 
ಲಾದುವು, ಕರ್ತಾ ಕುಂಬಾರನು (ಹಸಾರ. ೯೬೬-೩ ಟೀಕು). 

[ಅವಾಂತರ * ಕಾರಣ] 

ಅವಾಂತರಪ್ರಲಯ (ನಾ). ಮಹಾಪ್ರಳಯಕ್ಕೆ ಮುಂಚೆ ಬ್ರಹ್ಮಾಂಡ 

ದಲ್ಲಿ ಆಗತಕ್ಕ ಪ್ರಲಯ: ಬ್ರಹ್ಮಾಂಡದೊಳಗೆ ಆಗತಕ್ಕ ಪ್ರಲಯ 

ಗಳು ಅವಾಂತರಪ್ರಲಯಗಳು (ಹಿಂದಸಾ. ೨೮೪). 


20 


[ಅವಾಂತರ * ಪ್ರಲಯ] 

25) ಅವಾಂತರಫಲ (ನಾ). ಮುಖ್ಯ ಫಲವಲ್ಲದೆ ನಡುವೆ ಒದಗಬಹು 
ದಾದ ಬೇರೆಯ ಪ್ರಯೋಜನ: ಅವಾಂತರ ಫಲವೇನೆಂದರೆ ಹೀಗೆ 
ನಿಶ್ಚಯ ಬಂದಹೊತ್ತಿಗೂ ತ್ರಿವಿಧಕರಣಗಳನ್ನು ಮಿಶ್ರಕರ್ಮದಲ್ಲಿಯಾದರೂ 
ಬಿಡಬೇಕು. ಸರ್ವಾತ್ಮನಾ ಪಾಸಕರ್ಮದಲ್ಲಿ ಬಿಡದೆ ಇರಬೇಕು ಎಂಬುದೇ 
ಅವಾಂತರ ಫಲವೆನಿಸುವುದು (ವೇಸಾರ. ೨೧). [ಅವಾಂತರ + ಫಲ] 

ಅವಾಂತರಭೇದ (ನಾ). ಒಳಭೇದ ; ಒಂದೇ ಟಾ ವಸ್ತು 
ಅಥವಾ ವಿಷಯಗಳಲ್ಲಿ ಇರುವ ಪರಸ್ಪರವಾದ ಸಣ್ಣ ಪುಟ್ಟ 
ವ್ಯತ್ಯಾಸ : ಕೈವಶಾಸ್ತ್ರ ವ್ರ ಬಲುವಿಸ್ತೃ ತವಾದುದು. ಅದರಲ್ಲಿ ಅನೇಕ 
ಅವಾಂತರ ಭೇದಗಳಿವೆ (ಚೆನ್ನಸಾ. ೨ ಮು). 

[ಆವಾಂತರ + ಭೇದ] 

ಅವಾಂತರಮುಕ್ತ (ನಾ). ಮೊದಲು ಪ್ರಾಪಂಚಿಕ ವ್ಯವಹಾರಗಳಲ್ಲಿ 

ತೊಡಗಿದ್ದು ಆಮೇಲೆ ಮುಕ್ತನಾದವನು; ಸಂಸಾರಿಯಾಗಿದ್ದು 


ಅವಳಿಸು "ಅವ್ವಳಿಸು? ನೋ. 

ಅವಳು "ಅದ್ಭು' ಪರಾ. 

ಅವಳೆ, ಅವಳೆ (ನಾ). ಸಣ್ಣ ಕಾಲುವೆ: ಸಂಕರನಾಯ್ಯ ಆಳುತ್ತ ಪ್ರಿತ್ತಿಗಡಿ 
ತೆಂಕಲೂ ಹರಿದ ಅವಳಿ” ಗಡಿ ಪಡು ಬಸ್ತಿಗಡಿ ಬಡಗಲೂ (ಕಣ. 1, 
೪೧-೩೦; 14177); ಮೂಡಲು ಕಟ್ಟಿದ ಪಾಗರಉ ಮುಂದೆ ಹರಿದ ಅವಳೆ 
ಗಡಿ ತೆಂಕಲು ಅವಳಿಗಡಿ (ಕಇ. 111-1, ೯-೧೫ ; 1538). ಅವಳೆ: ಪಡು 
ವಲು ಸಂಜೆ[ನಾ]ಯಕನ ಮಾವಣನಾಯ್ಕ ಆಕಯ್ಯ ಅವಳೆಗಡಿ ಬಡಗಲು 
(ಕಇ. 1, ೪೧-೪೭; 14171). [2] 

ಅವಳೋಕಿನೀವಿದ್ಯೆ "ಅವಲೋಕಿನೀವಿದ್ಯೆ' ನೋ. 

ಅನಳೋಕಿಸು "ಅವಲೋಕಿಸು ' ನೋ. 

ಅನಳ್ದಿರ್‌ "ಅದ್ದು? ಪ 

ಅವು (ಕ್ರಿ). pe ಕಚ್ಚು; ಹಲ್ಲಿನಿಂದ ಬಲವಾಗಿ ಕಡಿ: 
ಸಿಂಗಂ ಪೆಜುತಿರಲಾ ಶಿಶುವಂ ತಾಯಂಗದಿ ತಲೆ ಹೊಜಟುದಯಿಪ 


80 


ಸಮಯಕೆ ಮುಂಗಡೆಯೊಂದು ಮತಂಗದ ಮಜಸಿಯಿರೆ ಕಾಣುತ ಕಡು 
ಮುಳಿ ದು ಜಂಗಿಸಿಯಾವೊಡಲಿಂದದನವಜಕಿತು ತುಂಗಪರಾಕ್ರಮಿಗಳ್‌ 
ಕಿಜಸಿದಾದೊಡೆ ಪಿಂಗುವರೇ ತಮ್ಮಯ ಕೃತ್ಯವಂ (ಜಯಕಾ. ೧೫-೩೨). 
ಐ ಈ ಶಬ್ದ "ಅವುಡು' ಎಂಬುದರ ಬೇರೊಂದು ರೂಪ. 
[< ಅವುಡ್ಕು] 

ಅವಾಂತರ (ಗು). ೧. ನಡುವೆ ಉಂಟಾದ; ಮಧ್ಯದಲ್ಲಿ ಸೇರಿಕೊಂಡ. 
೨. ಮಖ್ಯವಲ್ಲದ; ಅಧೀನವಾದ. "ಅವಾಂತರಭೇದ' "ಅವಾಂತರ! 
ಮುಕ್ತಿ'ಪರಾ. (ನಾ). ೩. (ಸೈನ್ಯ, ಯುದ್ಧ ಮುಂತಾದವುಗಳಿಂದ 
ಆಗುವ) ತೊಂದರೆ, “ಉಪದ್ರವ : ಊರಿಗೆ ಅನ್ಯಾಯ ಅವಾಂತರ 
ಬಂದಡಂ ಸಾ ನಿಕರು ತತಾ ಸಂಮತ x ಚತತ ತ? (ಸೌಇಇ. 


ತರುವಾಯ ಮುಕ್ತನಾದವನು; ಮೋಕ್ಷಹೊಂದಿದವನು: ಇವರು 
ಅನಾದಿಮುಕ್ತರಲ್ಲ ಅವಾಂತರಮುಕ್ತರೆಂಬ ಅನಲಕ್ಷಣದ ನಾಯನಾಲಿಗೆಯ 
ನೇನೆಂಬೆ (ಸಿದ್ದೇವ. ೫೫) ; ಮೊದಲುಪ್ರಪಂಚವರ್ತನೆಯ ದೇಹವುಳ್ಳನ 
ರಾಗಿ ಅಮೇಲೆ ಮುಕ್ತರಾದವರು (ಅವಾಂತರ ಮುಕ್ತರು) ಎನ್ನುವರು 
ಶೈನಮತದವರು (ಸಿದ್ಧೇವ. ೫೫ ಟ). [ಅವಾಂತರ * ಮುಕ್ತ) 

ಅವಾಂತರವಾಕ್ಯ (ನಾ). ಪ್ರಾಸಂಗಿಕವಾಗಿ ನಡುವೆ ಒದಗುವ 
ವಾಕ್ಯ; ಮಧ್ಯದಲ್ಲಿ ಉಂಟಾದ ವಾಕ್ಯ: ಎಲ್ಲಿ ಆ ಅವಾಂತರ 
ವಾಕ್ಕದ ಅರ್ಥವು ಮತ್ತೊಂದು ಪ್ರಮಾಣಕ್ಕೆ ವಿಷಯವಾಗಿರುವುಡೋ 
ಅಲ್ಲಿ ಅದನ್ನು Rr ಆಕ ಸಂಪತ ವರ್ತಿಸುತ್ತದೆ 
(ಬ್ರಹ್ಮ [ಅವಾಂತರ + ವಾಕ್ಯ] 


43 
ಭಾ. ನತ 


ಅನಾಂತರಶೈವ 


ಅನಾಂತರಶೈವ (ನಾ). ೧, ಶೈವರಲ್ಲಿ ಒಂದು ಒಳಪಂಗಡ : ಆ ದೀಕ್ಷಾ 
ಯುಕ್ತಮಾದ ಅನಾದಿಶೈವ, ಆದಿಶೈನ, ಮಹಾಶೈವ, ಅನುಶೈನ, ಆವಾಂ 
ತರಶೈವ, ಪ್ರವರಶೈವ, ಅಂತರಶೈ ವವೆಂಬಿವೇ ಸಪ್ತಶೈನಂಗಳು (ವಿವೇಕ. 
೬೨). ೨. ಅವಾಂತರ ಶೈವ ಪಂಗಡಕ್ಕೆ ಸೇರಿದವನು: ಶಿನದೀಕ್ಷಾ 
ಸಂಪನ್ನರಾದ ವೈಶ್ಯರೇ ಅವಾಂತರಶೈವರು (ವಿವೇಕ. ೭೨). 
'[ ಅವಾಂತರ * ಶೈವ] 
ಅವಾಂತರಸ ಷ್ಟಿ (ನಾ). [ನೀತ್ಸೆ] ಪ್ರಾಸಂಗಿಕವಾಗಿ ಮಧ್ಯದಲ್ಲಿ 
ಆದಸ ಸೃಷ್ಟಿ: ಪರಮಾತ್ಮನ... ಲೀಲಾಯಾತ್ರೆಯೇ ಸೃಷ್ಟಿ ಯೆನಿಸುವುದು. 
ಇದು ಕಯ; 'ಅನಾಂತರೆಸೃಷಿ. ಪ್ರಳಯಕಾಲದಲ್ಲಿ ತನ್ನೊಳಗೆ 
ಚಿದ್ರೂಪದಲ್ಲಿ ಅಡಗಿದ್ದ ಜೀವರನ್ನು ಹೊರಪಡಿಸುವ ಲೀಲಾವಿನೋದವೇ 
ಈ ಸೃಷ್ಟಿ (ಶಕ್ತಿವಿ. ೨೪). [ಅವಾಂತರ * ಸೃಷ್ಟಿ] 
ಅವಾಂತ ತ್ರ (ನಾ). ಅವಾಂತರ ೩: ಹಾವಳಿ ಬರಪಗೌಡ್ರ ಅವಾಂತ್ರದಲು 
(ಎಕ. Ix, ದೊಡ್ಡಬ. ೭-೭; 1596 2); ಶ್ರೀಮತ್‌ ರಾಜಶ್ರೀ ತಮ್ಮ ಳ 
ನಾಯಕನವರಿಗೆ. ವಂದು ಅವಾಂತ್ರ ಬೇಕಾಗಿ (ಎಕ. ೫1, ಬೂ, 
೭-೪; 16177); ಕಾವಯ ರುವಂತೆ ಪಟ್ಟಣಕವಾಂತ್ರ 
ಸಂಜನಿಸಿದುದು (ವೆಂಕಾರಾ. ೬-೨೬-೪೩) ; ಸತ್ಯಮಂಗಲ ಮುಂತಾದ 
ಶೀಮೆಯಲ್ಲಿ ಕಾಡಾನೆಗಳ ಅವಾಂತ್ರ ಬಹಳವಾಗಿರುವುದು ( ಕಥಾಮಂ. 
೪-೬೩); ಅವಾಂತ್ರುದಲ್ಲಿ ಸಿಕ್ಕಿದ ಕುದುರೆ ದೇಶಾಂತ್ರವಾಗಿ ಓಡಿ 
ಹೋಯಿತು (ಗಾದೆ). [ಆ ಸಂ. ಅವಾಂತರ] 
ಅನಾಕ್ಕು (ನಾ). ೧. ಮಾತಿಲ್ಲದಿರುವುದು. ೨. ಮೂಗ. 
ಅವಾಕ್ಕಾಗಿಸು - ಮಾತನಾಡದಂತೆ ಮಾಡು; ಮೂಕವಾಗಿಸು: 
ರಸಿಕರೆಲ್ಲರ ಎಡುರಿಗೂ ಪಿಟೀಲುವಾದನ ನಡೆಸಿ ಎಲ್ಲರನ್ನೂ ಅವಾಕ್ಕಾ 
ಗಿಸಿದರು (ಸಂಗೀತ. ೧೦೪). ಅವಾಕ್ಯಾಗು - ಮಾತು ಹೊರಡ 
ದಂತಾಗು; ಈ ಅನಂದಪರವಶತೆಯಿಂದ ಲಕ್ಷ್ಮೀಬಾಯಿಯು ಅವಾ 
ಕ್ಯಾದಳು (ಭಕ್ತೆಮಾ. ೮); ಮಾಚಿಕಬ್ಬೆ ಆಗ ಬಸದಿಯಿಂದ ಹಿಂದಿರುಗಿ 
ಮನೆಯ ಹೊಸ್ತಿಲನ್ನು ಸೇರಿ, ಪತಿಯನ್ನು ಕಂಡು ಅವಾಕ್ಯಾಗಿ ನಿಂತರು 
(ಶಾಂತಲಾ. ೩). (ಸಂ. ಆವಾಚ್‌] 
ಅವಾಕ್ಳು ತಿ (ನಾ). ೧. ಮೂ ಕತನ ಮತ್ತು ಕಿವುಡುತನ. 
೨. ಮೂಗನೂ ಕಿವುಡನೂ ಆಗಿರುವವನು : “ಕಳಮೂಕಸ್ತ್ವ 
ವಾಕು ತಿಕ ೫ (ಹಲಾಯು. ೧೦೦-೪೫೫). [ಸಂ.] 
ಅವಾಗ್ಗೊ €ಚರ (ಗು). ಮಾತಿಗೆ ಗೋಚರವಾಗದ; ವರ್ಣಿಸಲು 
ಶಕ್ಯವಿಲ್ಲ: ತ್ರಿಜಗತ್ಸಾರತರಂ ವಿಯಚ್ಚರಪುರಂ ಚೆಲ್ವಿಂದವಾಗ್ಗೋಚರಂ 
(ಶಾಂತಿಪು. ೫-೧೧). [ಸಂ.] 
ಅವಾಗ್ಸೃವ (ಗು). ದಕ್ಷಿಣದಲ್ಲಿ ಹುಟ್ಟದ ; ತೆಂಕಲಲ್ಲಿ ಉಂಟಾದ. 
[ಸಂ. (ಅವಾಚ್‌ * ಭವ)] 
ಅವಾಗಾ ಗ (ನಾ). ೧. ದಕ್ಷಿಣಭಾಗ್ಯ ತೆಂಕಲು. ೨. ಗಿಡದ ಕೆಳಭಾಗ 
ಮರದ ಬುಡೆ: *ಅವಾಗ್ಭಾಗಃ, ಬುಧ್ನಃ - ಈ ೨ ಮರದ ಮೊದಲ್‌ * 
(ಹಲಾಯು. ೩೦-೨೭) ; «ಅವಾಗ್ಯಾ ಗಮೆನೆ ಬುಧ್ನಮೆನಲು ಎಸೆವ ತರು 
ಮೊದಲಕ್ಕು೫ (ಮಂಗರಾ. ಈ [ಸಂ. (ಅವಾಚ್‌ + ಭಾಗ)] 
ಅವಾಗ್ವಿಷಯ (ಗು). ಮಾತಿನಲ್ಲಿ ಹೇಳಲಾಗದ, ವಿವರಿಸ 
ಲಾಗದ ; ವರ್ಣಿಸಲು ಶಕ್ಯವಲ್ಲದ : ಪುರಶ್ರೀಯನಾತನಮಾನುಷ 
ಮುಮವಾಗ್ವಿಷಯಮುಮವರ್ಣನಾಗೋಚರಮುಮಾಗೆ ಬಣ್ಣಿಸುತ್ತುಂ 
(ಶಾಂತಿಪು. ೩-೧೧ ವ). [ಸೆಂ.) 
ಅವಾಜ್ಮನಸಗೋಚರ (ಗು). ಮಾತಿಗೂ ಮನಸ್ಸಿಗೂ ನಿಲುಕದ: 


೪೫೭ 


90 


35 


40 


ಅವಾಜ್ಮನಸಗೋಚರಂ ದಿಟಕೆ ನೀಂ ಬಲ್‌ಕ್ಕಾವುದೀ ಭವಚ್ಚರಣಸೇವೆ | 45 


ಯೊಳ್‌ ಕ್ರಿಯೆ ಜಿನೇಂದ್ರಚಂದ್ರಪ್ರಭಾ (ಚಂದ್ರಫು. ೧೪-೯೦). 


[ಸಂ.] 


ಅವಾಢವ್ಯ 


ಅವಾಜ್‌ನ್ಮಿನಸಗೋಚರೆ (ಗು). - ಅವಾಜ್ಮನಸಗೋಚರ: ಮುಕ್ತ 
ಜೀವನಪ್ಪೊಡೆ... ಅನುಪಮಾನನುಂ ಅವಾಜ್ಮಾನಸಗೋಚರನುಂ.. .. 
ಆಕ್ಕುಂ (ಸುಕುಮಾ. ೮-೧೪ ವ). [ಸಂ.] 
ಅವಾಜ್ಮುಖ (ಗು). ತಲೆಬಾಗಿದ; ಕೆಳಮುಖವಾದ : “ಅವಾಚೀನಂ, 
ಅವಾಜ್ಮುಖಂ - ಈ ೨ ತಲೆವಾಗಿರ್ದುದು ೫ (ಹಲಾಯು. ೧೨೫-೭೨) ; 
“ ಅವಾಜ್ಮುಖಮಪಾಚೀನಮೆನೆ ತಲೆವಾಗುಹಂ ? (ಮಂಗರಾ. ೧೩೪-೩೩). 
[ಸಂ.] 
ಅನಾಜ್ಮುಖಿ (ನಾ). ತಲೆಯನ್ನು ತಗ್ಗಿಸಿದವಳು ; ಮುಖವನ್ನು 
ಕೆಳಗೆ ಮಾಡಿದವಳು: ಸ್ತಂಭಿತೆಯರಾಗಿದ್ದು, ಎದ್ದು, ಅವಾಜ್ಮುಖಿಯ 
ರಾಗುವರು (ಬಿಟ್ಟಅ. ೧೨-೧೧). (ಸಂ. ಅವಾಬ್ಮುಖೀ] 
ಅವಾಚಿ (ನಾ). ದಕ್ಷಿಣ ದಿಕ್ಕು; ತೆಂಕಲು. (ಸಂ. ಅವಾಚೀ] 
ಅವಾಚಿದಿಕ್ಕು (ನಾ). - ಅವಾಚಿ. "ಅವಾಚೀದಿಗ್ಬಿಜಯ' ಪರಾ. 
[ಅವಾಚಿ + ದಿಕ್ಕು] 
ಅವಾಚೀದಿಗ್ವಿೀಜಯ (ನಾ). ದಕ್ಷಿಣ ದಿಕ್ಕನ್ನು ಗೆಲ್ಲುವುದು ; ತೆಂಕಣ 
ಕಡೆಯಲ್ಲಿ ನಡಸುವ ದಿಗ್ವಿಜಯ : ಆ ಚಕ್ರವರ್ತಿ ನಡೆದನವಾಚೀ 
ದಿಗ್ವಿಜಯಹೇತುವಿಂ ಜಿನಚಂದ್ರಂ (ಶಾಂತಿಪು. ೧೧-೧). 
[ಸಂ. (ಅವಾಚೀದಿಕ್‌ + ವಿಜಯ)] 
ಅವಾಚೀದ್ವಾರ (ನಾ). ದಕ್ಷಿಣ ದಿಕ್ಕಿನ ಬಾಗಿಲು; ತೆಂಕಣಬಾಗಿಲು ; 
ಸುವರ್ಣಕುಲಾಭಿಧಾನ ತರಂಗಿಜೇ ಪುಂಡರೀಕಪ್ರದದ ಅವಾಚೀದ್ವಾರದಿಂ 
ಪೊಜಮಟ್ಟು ತ ನ್ನಾಭಿಗಿರಿ ಯಂ ಅರ್ಧಪ್ರದಕ್ಷಿಣಂ ಮಾಡಿ ಇಂದು 
(ತತ್ತಪ್ರ. ೧೩೬), [ಸಂ. (ಅವಾಚೀ + ದ್ವಾರ)] 
ಅವಾಚೇನ (ನಾ). ದಕ್ತಿಣದಿಕ್ಕಿನದು ; ತೆಂಕಲಿನದು : “ಅವಾಚೀನಂ, 
ಅವಾಕ್‌ - ಈ ೨ ತೆಂಕಲಾದುದಅ ಪೆಸರ್‌” (ಹಲಾಯು. ೧೭-೧೦೩). 
[ಸಂ.7 
ಅನಾಚ್ಯ (ಗು). ೧. ನುಡಿಯಬಾರದ. (ನಾ). ೨. ಬೈಗಳು ; ನಿಂದೆ: 
ಬಿನ್ನವಿಸಲ್ಕವಾಚ್ಯಮಿದು ದೇವ ಪರಿಚ್ಯುತಭೀತಿಯಿಂದವಾಂ ಬಿನ್ನವಿಪೆಂ 
(ನೇಮಿಪು. ಅವಾ ಚ್ಕ ಶಬ್ದಗಳಿಂದ ನಿಂದಿಸತೊಡಗಿದ 
(ನಾಪೋಲೀ. ೭೩) ; ಎದುರು ಬಿದ್ದು ಮಾತಾಡಬಾರದೆ ಎಂದು ಪ್ರಚೋ 
ದಿಸಲು ತನ್ನ ಶಬ್ದಳೋಶದಿಂದ ಅತಿ ಅವಾಚ್ಕವನ್ನು ಹುಡುಕುತ್ತ ಮಾತಾ 
ಡುತ್ತಾನೆ (ಹೊಸಕ್ತಿ. ೨೨೦), [ಸಂ.] 
ಅವಾಜು (ನಾ). ಶಬ್ದ ; ಸದ್ದು: ಶನಿವಾರದ ದಿವಸ ಪಟ್ಟಣದಲ್ಲಿ ಫಿರಂಗಿ 
ಅವಾಜು ಬಂದಾಯಿತು (ರಾಜೇಂದ್ರ. ೯೭); ಆ ಇಬ್ಬರು ಸಾಹೇಬರು 
ದೊಡ್ಡ ಲಷ್ಯರಿನ ನಿಶಾನಿ ಫಿರಂಗಿ ಅವಾಜು ಕೇಳಿದರೆ ಆದರ ಜವಾಬು 
ಕೊಡುವ ಬಗ್ಗೆ (ರಾಜೇಂದ್ರ. ೧೩೪); ಟೀಪುಸುಲ್ತಾನರಿಗೂ ಇಂಗ್ರೇಜಿ 
ಯವರಿಗೂ ಸಿದ್ಧೇಶ್ವರನ ಗದ್ದಿಗೆ ಬಳಿಯ ಆದ ಲಡಾಯದ ಅವಾಜು ಕೇಳಿ 
(ರಾಜೇಂದ್ರ. ೯೩); ತಾಳ, ಡೊಲಕೆಗಳ ಗಡಚಿಕ್ಕುವ ಅವಾಜಿನಲ್ಲಿ 
ಮಾಸ್ತರರ ದನಿ ಅವರಿಗೆ ಕೇಳಿಸಲಿಲ್ಲ ( ಮೂರುದಾ. ೭೩). 
ಅವಾಜುಮಾಡು - ಧ್ವನಿಮಾಡು : ಈ ಜನ ಇನ್ನಷ್ಟು ಬೆದರಿತು. 
ಅವಾಜುಮಾಡುತ್ತಾ ಹಿಂಜರಿದು ಮನೆಗೆ ತೆರಳಿದರು ( ಬೆಳುಮ. ೧೪೯). 
[+ ಪಾರ. ಓಂ. ಮರಾ. ಆವಾಜ್‌] 
ಅವಾಢವ್ಯ (ಗು). (ಉಕ) ಅಳತೆಮಾರಿದ; ತುಂಬ ಹೆಚ್ಚಾದ: 
ಮನೆಯಲ್ಲಿ ಬೆಳೆಯುತ್ತಿರುವ ಅವಾಢವ್ಮ ಖರ್ಚನ್ನು ಅವಳು ಗಂಭೀರ 
ವಾಗಿ ಯೋಚಿಸುವಂತಾಯಿತು (ಮಣ್ಣಿಮ. ೩೧); ಆದರೆ ಇಷ್ಟೊಂದು 
ಅವಾಢವ್ಮ ಬೆಲೆಕೊಟ್ಟು ಅದನ್ನು ಕೊಳ್ಳುವ ಧೈರ್ಯಸಾಲದೆ ಮರಳಿ 
ಹೋದರು (ರತ್ನಗೋ. ೮) ; ಮೇಲಾಗಿ ಅವಾಢವ್ಶ ಬಡ್ಡೀವ್ಶ ವಹಾರ 
(ಕಿಡುಗು. ೬೯). [-- ಮರಾ. ಅವಾಢವ್ಯ (< ಸಂ. ಅವೋಢವ್ಯ)] 


೩-೧೩೫); 


ಅವಾಪ 


ಎದಿ 


ಅವಾಪ್ತ (ಗು). ಹೊಂದಿದ ; ಪಡೆದ; ಉಂಟಾದ: ನಕುಳಾರ್ಯನುಂ 
ಪ್ರಭಾಕರ ವಿಮಾನಡೊಳ್‌ ಮನೋರಥಾವಾಪ್ತ ದಿಮ್ಮಭೋಗಂ ಮನೋ | 
ರಥನೆಂಬ ಕಲ್ಪಜನಾದಂ (ಆದಿಪು. ೫-೭ ವ). (ಸಂ.] 
ಅವಾಪ್ಯ (ಗು). ಹೊಂದಬಹುದಾದ ; ಪಡೆಯತಕ್ಕು : ಬಹಿರಂತರ ; 
ಸ್ತಿತನವಾಪ್ಯನಂ ಲಿಂಗಸ್ವರೂಪಿ ನಿನಗಂ (ನೀಕೈಪು. ೬-೧-೩೯). 

[ಸೆಂ.] 

ಅವಾಮವೃತ್ತಿವರ್ತನ(ಗು).೧. ನೇರವಾದ ಮಾರ್ಗದಲ್ಲಿನಡೆಯುವ; 
ಖಯಜುಮಾರ್ಗದಲ್ಲಿ ವ್ಯವಹರಿಸುವ. ೨. ಎಡದಿಂದ ಬಲಗಡೆಗೆ 
ಸುತ್ತುವ. ೧, ೨: ಉದಯಿಸಿದ ಮಹಾತ್ಮನಂ... ಅವಾಮವೃತ್ತಿ 
ವರ್ತನನೆಂಬುದಂ ಪೇಟ್ವಂತೆ ಅಧ್ವರಾನಲನವಾಮವೃತ್ತಿವರ್ತನ 
ಮಾದುದು (ಚಂದ್ರಪು, ೧೨-೩೩ ವ). 

(ಸೆಂ. (ಅ- * ವಾಮವೃತ್ತಿವರ್ತನ, ಅವಾಮವೃತ್ತಿ * ವರ್ತನ) 

ಅನಾಯ (ನಾ).೧. ಹೊರಟುಹೋಗುವುದು. ೨. ಸಮಾಪಿಸುವುದು. 
(ಕ). ೩. ಅವಕಾಶಕೊಡುವುದು ; ಹೇಳಿದುದಕ್ಕೆ ಒಪ್ಪಿಕೊಳ್ಳು 
ವುದು. ೪. ಅಪಾಯ (9): *ಅವಗಡಮೆನಲ್ಯವಾಯಮೆನಿಪ್ಪುದು ? 
(ಕಶರ. ೧೧೭) ; ರಾಯ ಹದುಳದೊಳಿಹನು ಬಂದುದವಾಯ ನಿಮ್ಮಡಿ 
ಗಿಂದು (ಉತ್ತರಾ. ೨೯-೪೮). [ಸೆಂ.] 

ಅವಾಯಿ (ನಾ). ದೋಷಾರೋಪಣೆ : ಪ್ರಕೃತದ ಆವಾಯಿ ನೋಡಿದರೆ 
ನಮಗೆ ಪರಿಣಾಮವಾಗುವಹಾಗಿಲ್ಲ (ವಾಗ್ದೇವಿ. ೯೨). 
[ಪ್ರಾ. ಅವಾಇ ; ಮರಾ. ಅವಾಈ (ಆ ಸಂ. ಅಪಾಯಿನ್‌)] 
ಅವಾರ (ನಾ). ೧. ಈಚಿಕಡೆ. ೨. ನದಿಯ ಈಚೆಯ ದಡ. [ಸಂ.] 
ಅವಾರಿ (ಗು). ಸಂತತವಾಗಿ ನಡೆಯುವ ; ಯಾವ ನಿರ್ಬಂಧವೂ 
ಇಲ್ಲದೆ ನಡೆಯುವ (9) : ಸಲುವುದು ಗ ೩೧ ಬಿರಾಡದಿಂದಲೂ ವೆಚ್ಚ 
ಬಿರಾಡ ಗ 100 ಅವಾರಿಯಿಂದಲ್‌ ೩೧ ಉಭಯಂ ಗ! ೪ ಲು ಗ ೪॥ 
(ಎಕ. ೪111, ತೀರ್ಥಹ. ೫೩-೧೪ ; 1630); ಅವಾರಿಯಿಂದ ಮಾಡುವ 
ತನೆ ಮಾಟಿಕೂಟದ ಸವಿನಯ ಭಕ್ತರ ಮಠಗಳು - ಒಂದು ಲಕ್ಷ ನವ್ಯ 
ಕಲ್ಮಾಣದಿ ಶೋಭಿಪವು (ಸಿದ್ಧಪು. ೨೮-೧೪). [ಆ ಸಂ. ಅವಾರ್ಯ] 

ಅವಾರಿಚ್ಛತ್ರ (ನಾ). - ಅವಾರಿಸತ್ರ : ಶ್ರೀಕಪಿಲಸಿದ್ಧಮಲ್ಲಿ ಕಾರ್ಜುನ 
ದೇವರ ಅಂಗಭೋಗ ರಂಗಭೋಗ ಜೀರ್ಣೋದ್ದಾರ ಅವಾರಿಚ್ಛತ್ರಕ್ಕೆ 
(ಸೌಇಇ. XX, ೧೭೭-೩೪ ; 1190). [ಅವಾರಿ * ಛತ್ರ) 

ಅವಾರಿತ (ಗು). ತಡೆಯಿಲ್ಲದಿರುವ ; ತಡೆಯದಿರುವ ; ತಡೆಬಡೆ 
ಯಿಲ್ಲದ: ಚೋಳಭೂನಾಥನ ಪಿರಿಯ ಕರಿ ಕಾಲಸಂಕಲೆ ಪಜಕಿದುಕೊಂಡು 
ತ್ತಾಲರೌದ್ರಾವಾರಿತೋದ್ಧತ ಬಹಳ ವೇಗದಲಿ... ಎಯ್ತುಪ್ಪ ಸಮಯ 
ದೊಳು (ಬಸಪು. ೨೨-೬). [ಸಂ.) 

ಅವಾರಿತಂ (ಅ). ತಡೆಬಡೆಯಿಲ್ಲದೆ; ಅಡ್ಡಿಯಿಲ್ಲದೆ : ಎತ್ತೆತ್ತಮವಾರಿತ 


ಮುದ್ವೃತ್ತತೆಯಿಂ ಪರಿವ ಚಿತ್ತಗಜಮಂ ನಿಲಿಸಲ್‌ (ಉಸಾರ. ೧೬೧). 


| 
(ಸಂ.1 

ಅನಾರಿಸತ್ರ (ನಾ). ಎಡೆಬಿಡದೆ ನಡೆಯುವ ಧರ್ಮ ಛತ್ರ; ವರ್ಷದ 
ಎಲ್ಲ ಕಾಲದಲ್ಲಿಯೂ ನಡೆಯುವ ಧರ್ಮಛತ್ರ (7): ಆದಿಸ್ವಯಂಭು 
ಬ್ಲೈರವದೇವರ್ಗಲ್ಲಿಯವಾರಿಶ[ಸ]ತ್ರಕ್ಕಂ ಸರ್ವನಮಶ್ಶಮಾಗೆ ಬಿಟ್ಟ ಕನ್ನೆ 
ಮೂನೂಜಜ ಬಳಿಯ ದುದ್ಧಿ ಯಾಲು (ಸೌ ಇಇ. 120-1, ೧೯೦-೬೩೧; 
1057) ; ಶ್ರೀಮದಿಂದ್ರೇಶ್ವರ ದೇನರ್ಗಮಲ್ಲಿಯ ಅವಾರಿಶ[(ಸ]ತ್ರಕಂ 
ಸರ್ವನಮಶ್ಯವಾಗಿ ಬಿಟ್ಟ ಕುಜುಕುನ್ಹೆ (ಸೌಇಇ. IX-i, ೧೧೯-೩೫; 
1057); ಶ್ರೀವೈದ್ಮ್ಧನಾಥದೇವರ್ಗೆ ಅಂಗಭೋಗ ರಂಗಭೋಗಾರ್ತ್ಮಂ 
ಗಳಾಗಿ... ಳೂರಂ ದೇವರ್ಗ್ಗೆ ಕೊಟ್ಟು ಅವಾರಿಸತ್ರವ ನಡಸುವಂತಾಗಿ | 45 

[ಅವಾರಿ + ಸತ್ರ) 


5 


10 


15 


23 


50 


40 


(ಎಇ. XXX, ೯-೧೨ ; 1220). 


೪೫೮ 


ಅನಿ 


ಅವಾರ್ಯ (ಗು). ೧. ನಿವಾರಿಸಲಾಗದ; ತಡೆಯಲು ಶಕ್ಯವಿಲ್ಲದ. 
೨. ತಡೆಯಬಾರದ: ಆಚಾರ್ಯನನವಾರ್ಯನನಸಮಶಾರ್ಯನನು 
[ಸಂ.] 


(ಬಸಪು. ೪೬-೬೮). 


| ಅನಾರ್ಯನೀರ್ಯ (ಗು). ೧. ಅನಿವಾರ್ಯವಾದ ಪರಾಕ್ರಮ 


ವುಳ್ಳ; ತಡೆಯಲಾಗದ ಸಾಮರ್ಥ್ಯವುಳ್ಳ : ಭೀಷ್ಮರ ಬೆಂಬಲದೊಳ್‌" 
ವಿಚಿತ್ರವೀರ್ಯನುಮವಾರ್ಯವೀರ್ಯನಾಗಿ (ಪಂಪಭಾ. ೧-೮೦ ವ) ; 
ಒದವಿದ ರಿಪುವಂ ಸೂಲಾಲ್ಲದಿಕ್ಕಿ ಗೆಲ್ಲತುಳಬಲದ ಮಲ್ಲನುಮೆಚ್ಚಾಡಿದ 
ಬಿಲ್ಲುಮಿರ್ದತೆಜನಿರ್ದುದಜಕಿಪುಗುಮವನವಾರ್ಯವೀರ್ಯಂ ಶೌರ್ಯಂ 
(ಶಾಂತಿಪು. ೨-೪೫) ; ಸತ್ಯ ವಾಕ್ಕ ನವಾರ್ಯವೀರ್ಯಂ ಸಜ್ಜನಂ (ಬಸಪು. 
೨೨-೨೪). (ನಾ). ೨. ಅನಿವಾರ್ಯವಾದ ಪರಾಕ್ರಮ: ಅದು 
ದೇವಲೋಕದಂತೊಪ್ಪಿದುದು - * « ಚಕ್ರಿಯ ತೇಜದ ಜಸದವಾರ್ಯ 
ವೀರ್ಯದ ಪೊದಳ್ಹ ಭುಜವೀರ್ಯದೊಂದು ರೂಪನೆ ಪೋಲ್ಕುಂ (ಆದಿಪು, 
೧೧-೩). [ಅನಾರ್ಯ + ವೀರ್ಯ] 

ಅವಾಸ (ಗು). ೧. ಬೆತ್ತಲೆಯಾದ ; ವಸ್ತ್ರವಿಲ್ಲದ. (ನಾ). ೨. ಬೆತ್ತಲೆ 
ಯಾದ ವ್ಯಕ್ತಿ. (ಸಂ. ಅವಾಸಸ್‌] 

ಅವಾಸ್ತವ (ಗು). ವಾಸ್ತವವಲ್ಲದ; ದಿಟಿವಲ್ಲದ; ಸುಳ್ಳಾದ: 
ಅವಾಸ್ತವ ಮಹತ್ವಾಕಾಂಕ್ಷಿಯಾದ ಸಿಂಧಿಯನು (ಕೃಷ್ಣಾಕು. ೧). 

[ಸಂ.] 

ಅವಾಸ್ತವತೆ (ನಾ). ಸತ್ಯಕ್ಕೆ ದೂರವಾಗಿರುವುದು ; ದಿಟವಲ್ಲದಿರು 
ವುದು: ಈ ರೀತಿ ಸಾಹಿತ್ಯವು ಸಾಂಪ್ರದಾಯ ಮತ್ತು ಅವಾಸ್ತವತೆಗಳ 
ಕೊಳಚೆಯ ನೀರಾಗದೆ... ಸಜೀವ ಪ್ರವಾಹವನ್ನಾಗಿ ಮಾಡಿದ 
ಶ್ರೇಯಸ್ಸು ಬಹುಮಟ್ಟಿಗೆ ಪತ್ರಿಕಾ ವೃ ವಸಾಯಳ್ಕೇ ಸಲ್ಲಬೇಕು 
(ಪತ್ರಿಕಾ. ೬೦). [ಸಂ. ಅವಾಸ್ತವತಾ] 

ಅವಿ, (ಕ್ರಿ). ಅಡಗು ; ಮರೆಯಾಗಿ ನಿಲ್ಲು; ಬಚ್ಚಿಟ್ಟುಕೊ: ಅವಿತು, 
ಅವಿದು (ಭೂತನ್ಯೂ) : “ಅನಿ - ನಿಗೂಹನೇ (ಮರೆಯಾ ಗು)” 
(ಶಮಧಾ) ; 4 ಅವಿದಂ ಕರೆದಂ” (ಕರ್ಣಾನಿ. ೬೧) ; ಅಸುರನ ಶಸ್ತ್ರಸ್ರಹಾ 
ರಂಗಳಂ ಬಂಚಿಸುತುಂ ಬಾಹಾಸಹಸ್ರಾಟವಿಯೊಳವಿದು ದುರ್ಲಕ್ಷ್ಮನಾ 
ದಾಗಳಾ ರಾಕ್ಷಸನೋವೋ ಗೆಲ್ಲೆನೆಂದಾರ್ವುದುಂ (ಜಗವಿ. ೧೭-೧೩೧) ; 
ಪಸಿಯನೇತ್ರದಿಂ ಮುಸುಂಕಿ ಮುನಿದವಿದಿರ್ದ ನಿಜಮನೋಹರಿಯೆಂದು 
ಬಗೆದು ಕಾಲಮೇಲೆ ಕವಿದುಬಿರ್ದು (ಲೀಲಾವ. ೧೪-೬೪ ವ) ; ನಿಜಮಂ 
ಮಾಜಿ ಕೃತಕದೊಳಗವಿದೊಡಂ . ** ದೇವಕಳೆ ಮನಕೆ ಮಂಗಳವಿತ್ತುದು 
(ಸಿದ್ಧಾ. ೨-೨೪) ; ಪಜಮೆವಜಕಿವಿಂಡವಿದತ್ತದಿರ್ಮುತ್ತೆಯಲ್ಲಿ ಸಂದಣಿ 
ಗೊಳುತುಂ (ಕಬ್ಬಿ ಕಾ. ೫೭); ತುಣುಗಿದ ತಮಾಲದೊಳಗವಿದು ಸಖಿಯಂ 
ಕಾಡಿ (ಪುಸ್ಪಪು. ೨-೪೪) ; ಪಂಪೆಯೊಳ್‌ ಪಂಪಾವಿರೂಪಾಕ್ಷನೊಳಗವಿದ 
ಪಂಪೆಯ ಹರೀಶ್ವರನ ಪಾದಪದ್ಮಂಗಳಂ ನೆನೆದೆಸಗುವೆಂ ಕೃತಿಯನು 
(ಆರಾಚಾ. ೧-೨೨). 

ಅವಿತಿಡು - ಬಚ್ಚಿಡು; ಮುಚ್ಚಿಡು : ಎಲ್ಲಿ ಅವಿತಿಟ್ಟಳೊ ಆ ಕಾಗ 

ದಾನ (ಅನ್ನಪೂ. ೫೯); ಅಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲಯಷಿಯ 
ಹಿಂದೆ ಅವಿತಿಟ್ಟನು (ನೀತಿಚಿಂ. ೪11, ೨೪). ಅನಿತಿರಿಸು - ಬಚ್ಚಿ ಡು; 
ಮುಚ್ಚಿಡು : ಹೊಸತು ಹಳತಾದಂತೆ ತಿರೆತಾಯಿ ಮಡಿಲೊಳು ಅವುಗಳ 
ನವಿತಿರಿಸಿದಳು (ಇಂಚಾಪ. ೧೮೫-೧೫). ಅನಿತುಕೊಳ್‌, ಅವಿದುಕೊರ್ಳ - 
ಬಚ್ಚಿಟ್ಟುಕೊ; `ಅಡಗಿಕೊ : ಕೋಪದಿಂದ ಮುನ್ನವಿತುಕೊಂಡಿಹ 
ತಾಪಸಂ ನಡೆತಂದು (ಬಸಪು. ೧೮-೭೯); ಸೂರ್ಯಶರ್ಮನು ... 
ಅಟ್ಟಕ್ಕೆ ಹತ್ತಿ ಕೆಳಗೆ ನಡೆಯುವುದನ್ನೆಲ್ಲಾ ಗುಟ್ಟಾಗಿ ನೋಡುತ್ತಾ ಅವಿತು 
ಕೊಂಡಿದ್ದನು (ನೀತಿಚಿಂ. ೪೭, ೯) ; ರಾಜಒಡೆಯನು ಭಕ್ತ ವೃಂದದ ಮರೆ 
ಯಲ್ಲಿ ಅವಿತುಕೊಂಡು ಶ್ರೀದೇವಿಯನ್ನು ಇಣಿಕಿಣಿಕಿ ನೋಡುತ್ತಿದ್ದನು 


ಅನಿ 


(ಶ್ರೀರಾಯ. ೨೫) ; ಭವಿಗಳಿದಿರ್ವರಲಂಜಿ ನಿಲ್ಲದೋಡುತ್ತಿಪ್ಪರವಿದವಿದು 
ಕೊಂಡು ಜೊಷಕರಡೆಂಗುತ್ತಿಪ್ಪರಂದು (ಇಆಂರ. ೧೧೦-೨೨); ಒಂದು 
ಮರದೊಳಗವಿದುಕೊಂಡಿರಲು (ಚಂಡೇರ. ೨೪೮). (2) 

ಅನ್ನಿ (ನಾ). ಒಂದು ಅಳತೆ: ಅವನ ನೆತ್ತಿಯ ಮೇಲೆ ಸುಮಾರು ಕಾಲು 
ಅವಿಯುದ್ಧದ ಸೀಳುಗಾಯ ಕಂಡಿತು (ಕಲನೆ. ೨೭೫). [?) 

-ಅನ್ಮಿ(ಪ್ರ). ಕೃದಂತ ಭಾವನಾಮ ಪ್ರತ್ಯಯ : ನಿನ್ನ ಯಶೋರಾಶಿಯ 
ನಿಂದು ದ್ಯುತಿ ಯ ನಿಕಾಶಮನೊಳಳೊಳ್ಲು ಮಳವಿಗಲಾದಿರ್ದುದುಮಂ 
(ಕವಿರಾ. ೩-೯೪). [ಅಳೆ + -ಅವಿ] ; ಅಳವಿಗಲ*ದಲಂಪುಮಂ ಬಳವಿ 
ವಡೆದಟೀಟುಮಂ (ಆದಿಪು. ೪-೫೨ ವ). [ಬಳೆ + -ಅನಿ]; “ಬಳಿಬೆಳ 
ತೋರವ್ಯಸೂ  (ಶಬ್ದಾನು. ೫೬೩). 

ಅವಿ, (ನಾ). ೧. ಕುರಿ: “ಅವಿ, ಊರ್ಣಾಯಃ... ಮೇಂಡಃ -ಈ ೮ 
ಕುಜಕಿ ೨ (ಹಲಾಯು. ೪೭-೧೨೪) ; ಅಂದವಿಗೋಪರೈಸೆ ಮರುಳೊಂದಿದ 
ರಿಂದು, ಲಯಸ್ವರಜ್ಞರಾನಂದದೊಳಟ್ಲು ಬಾಟ್ಜರಮಮಾ (ಚಿಕವಿ. 
೪-೧೨೦). ೨. ಮೇಕೆ. ೩. ಸೂರ್ಯ. ೪. ಎಕ್ಕದ ಗಿಡ. ೫. ಬೆಟ್ಟ. 
೬. ಗಾಳಿ. ೭: ಮುಟ್ಟಾದ ಹೆಂಗಸು. ೮. ಯಜಮಾನ. ೯. ಇಲಿ; 
ಹೆಗ್ಗಣ. ೧೦. ಶಾಲು; ಕಂಬಳಿ. [ಸಂ.] 

ಅವಿಂಧ (ನಾ). ಕಿವಿ ಚುಚ್ಚಿ ಕೊಳ್ಳದವನು; ಯೆವನ: ಅವಿಂಧರು 
ಪರಮ ಕೃತಘ್ನರೂ, ದುರಾತ್ಮರೂ, ಕರುಣಹೀನರೂ ಆಗಿರುವರು (ಛತ್ರಪ. 
೧೦೪). [ಸಂ. ಅವಿದ್ಯ] 

ಅನಿಕತ್ಥನ (ನಾ). ತನ್ನನ್ನು ತಾನು ಹೊಗಳಿಕೊಳ್ಳದಿರುವುದು ; 
ಪ್ರಶಂಸೆ ಮಾಡಿಕೊಳ್ಳದಿರುವುದು : ಅಲಘನಿಜನುತಿಗಳ್ಳು ವದಜಸಿ 
ನವಿಕತ್ಸನಂ ಫಲಿಸುತಿದೆ (ಪದ್ಮರಾ. ೧೩-೨೦). [ಸೆಂ.] 

ಅವಿಕೆಲ, ಅವಿಕಳ (ಗು). ೧. ಕುಂದಿಲ್ಲದ; ನ್ಯೂನತೆಯಿಲ್ಲದ; 
ಸಮಗ್ರವಾದ; ಸಂಪೂರ್ಣವಾದ: ಜಲರಾಶಿಪ್ರಭವೆಯನವಿಕಲ 
ಕೃಷ್ಣ ಗುಣಾನುರಕ್ತೆಯಂ (ಕವಿರಾ. ೩-೧೬೧). ೨. ಕ್ರಮಬದ್ಧವಾದ ; 
ಸ್ಥಿ ರವಾದ. ಅವಿಕೆಳೆ: ೧. ಧನಳಜಲಧರಕುಲಾಕುಲಮನಿಕಳಮಂಬರ 
ತಳಂ (ಕವಿರಾ. ೨-೬೧); ಅವಿಕಳನಿಯಮಶ್ರ್ರೀಯನಳವಡಿಸಿ ನಿಂದ 
ಧರಾಯುವತೀಶಂ (ಪಂಪಭಾ. ೮-೧). [ಸೆಂ.] 

ಅನಿಕಲ್ಸ (ಗು). ವಿಕಲ್ಪವಿಲ್ಲದ; ವಿಕಾರವಿಲ್ಲದ ; ಯಾವ ವಿಧವಾದ 
ನ್ಯೂನತೆಯೂ ಇಲ್ಲದ: ಶುಕ್ರಮಹಾಶುಕ್ರಂಗಳ್‌ ಕಲ್ಪಂಗಳಿರ್ಕುಮ 
ವಿಕಲ್ಪಂಗಳ್‌ (ಸುಕುಮಾ. ೧೧-೬೫). [ಸೆಂ.] 

ಅನಿಕಳ "ಅವಿಕಲ' ನೋ. 

ಅನಿಕಾರಿ (ನಾ). ಯಾವ ಬಗೆಯ ವಿಕಾರವೂ ಇಲ್ಲದವನು : ಅನಿಕಾರಿ 


ಯೆಂಬೊಂ ಭ್ರೂಲಲಾಟಿನಯನ ನಾಸಾಪುಟೋಷ್ಮಶಿರಶಿರೋಧರ ಕರ 
ಹಡರಣೋದರ ವಿಕಾರ ವಿರಹಿತನುಂ ... ಅಪ್ಪೊಂ (ಚಾವುಂಪು. ೬). 
(ಸಂ. ಅವಿಕಾರಿನ್‌] 


ಅವಿಕಾರಿತ್ವ (ನಾ). ವಿಕಾರವಿಲ್ಲದಿರುವಿಕೆ. (ಸಂ.] 

ಅನಿಕಾರ್ಯ (ಗು). ವಿಕಾರಕ್ಕೆ ಒಳಪಡದ ; ನಿರ್ವಿಕಾರವಾದ : 
ಆತ್ಮನು ಹೆಚ್ಚು ದೇವಸದೃಶನೆಂದೂ ಅವಿಕಾರ್ಯನೆಂದೂ ತಿಳಿದುಬರುತ್ತದೆ 
(ಸೋಕ್ರಮ. ೭೮). [ಸಂ] 

ಅನಿಕೃತ (ಗು). ವಿಕಾರ”ಹೊಂದದ; ವ್ಯತ್ಯಾಸವನ್ನು ಪಡೆಯದೆ 
ಇದ್ದಂತೆಯೇ ಇರುವ: ಸ್ವರೂಪದಿಂ ನಿಲ್ಯುಮವಿಕೃತಂಗಳವೆಂದುಂ 
(ಕಾವ್ಯಾವ. ೪೬). [ಸಂ.] 

ಅವಿಕೃತಿ (ಗು). ವಿಕಾರ ಹೊಂದದಿರುವ; ಬದಲಾವಣೆ ಹೊಂದ 
ದಿರುವ : “ಅವಿಕೃತಿ ಶಬ್ದಂ ಎ ವಿಕಾರವಿಲ್ಲದ ಶಬ್ದಂಗಳ್‌ ೫ (ಶಮದ. ೮೩ 
ಟೀಕೆ). [ಸಂ.] 


೪ರ 


35 


40 


43 


ಅವಿಚಾರಿತ 


ಅನಿಗೊಳ್‌ (ಕ್ರಿ). ಮರೆಯಾಗು; ಬಚ್ಚಿಟ್ಟುಕೊಳ್ಳು : ಪೋದತ್ತ 
ಬೆಂಬಳಿವಿಡಿವ ಆವಿಗೊಳಲು ಸುತ್ತ ಸುತ್ತಿಸುವ ಕುಟಲದ ವೇಶ್ಶೆಗಣಿಕೆ 
ಯರು (ಪ್ರಭುಪು. ೪-೧೨೫). [ಅನ್ನಿ + ಕೊಳ್‌] 

ಅವಿಗೋಪ (ನಾ). ಪಶುಪಾಲಕ; ಕುರಿ ಮತ್ತು ದನಗಳನ್ನು 
ಕಾಯುವವನು : ಅಂದನಿಗೋಪರೈಸೆ ಮರುಳೊಂದಿದರ್‌ (ಅಶ್ರತಿ. 
೧೬-೧೯). [ಸಂ.1]. 

ಅನಿಘ್ನು (ಗು). ೧. ಅಡ್ಡಿಯಿಲ್ಲದ: ನಿರ್ವಿಫ್ಲೆವಾದ : ಮಾಲಸ್ವಿರದೆಮ 
ಗಾಗಳುಂ ವೃಷಭಯಕ್ಷನವಿಘ್ಮಮನ।ಪ್ರವೃತ್ತಿಯಂ (ಆದಿಪು. ೧-೮). 
(ನಾ). ೨. ವಿಘ್ನವಿಲ್ಲದಿರುವುದು; ಅಡ್ಡಿಯಿಲ್ಲದಿರುವುದು : ನಿನ್ನ 
ಧ್ವರದ ಚಾರುಹಯಮವನಿಯೊಳವಿಫ್ನದಿಂ ತಿರುಗಿಬಂದುದು (ಜೈಮಿಭಾ. 
೨೦-೩೪). [ಸಂ] 

ಅನಿಚಲ, ಅವಿಚಳ (ಗು). ಚಲನೆಯಿಲ್ಲದ ; ನಿಶ್ಚಲವಾದ: ದುಷ್ಟರ 
ಸಂಗದೊಳಳಿಯುವುದಿಲ್ಲವು ಸಜ್ಜನರವಿಚಲ ಮನವು (ಇಂಚಾಪ.೬೯-೩೫). 
ಅನಿಚಳೆ: ಅಮೂರ್ತಮುಂ, ಅವಿಚಳಮುಂ, ನಿತ್ಕಮುಂ... ಆರೋ 
ಕಾಕಾಶಮಕ್ಕುಂ (ತತ್ತ್ವಪ್ರ. ೨೩೬) ; ಹವಣಿಸಿಕೊಳ್ಳಬೇಕಿಂದ್ರಿಯವರ್ಗ 
ವನವಿಚಳನಾಗಿರಬೇಕು (ಭರಚ. ೨-೧೪) ; ಪವನಾಭ್ಯಾಸವಿಲ್ಲದೆ ಕೆಲಬರು 
ದೇಹಭವನದೊಳಿರ್ದ ಹಂಸನನು ಅವಿಚಳಮನದಿಂದ ಕಾಣ್ಬರು (ಭರಡ. 
೬೯-೧೯), (ಸಂ. 

ಅವಿಚಲಿತ, ಅವಿಚಳಿತ (ಗು). ೧. ಅಲ್ಲಾಡದಿರುವ ; ನಿಶ್ಚಲವಾದ; 
ಸ್ಥಿರವಾದ: ಅವಿಚಲಿತ ಧೈರ್ಯನುತ್ತುಂಗವಂಶನಪ್ರತಿಮ ಸಹಜಸತ್ವಂ 
ಕಪಿಕೇತುವುದಾತ್ತಂ ಬಂದಂ (ಪಂರಾಮಾ. ೧೦-೩) ; ಅವಿಚಲಿತಭಕ್ತಿಯು 
ಶಕ್ತಿಯುಂ . , . ಅಹುದು ಮನುಜರಿಗೆ (ಬ ಸ ಘು. ೩೪-೩೮). (ನಾ): 
೨. ನಿಶ್ಚಲತೆ; ಸ್ಥಿರವಾಗಿರುವುದು : ತನ್ನಯ ಬಲಸಹಿತವವಿಚಲಿತದಿಂ 
ನಡೆತಂದುರವಣಿಸಿ ತಾಗಿ (ಬಸಪು. ೨೭-೩೦). ಅವಿಚಳಿತೆ: ೧. ಕ್ಷತ್ರಸಾರ 
ಸ್ಥಿತಿಯವಿಚಳಿತಂ (ಚಂದ್ರಪು. ೧-೭೬). [ಸೆಂ.] 

ಅವಿಚಳ “ಅವಿಚಲ' ನೋ. 

ಅವಿಚಳಿತೆ "ಅವಿಚಲಿತ? ನೋ. 

ಅವಿಚಾರ (ನಾ). ೧. ವಿಚಾರಮಾಡದಿರುವುದು : ನೆನದಿಂದಂ ನಿಮ್ಮ 
ಪುಣ್ಕೋದರದೊಳೊಗೆದೊಡೀಬಾಲೆಯಂ ಪುತ್ರಿ ಯೆಂಬೊಂದವಿಚಾರಂ 
ಬೇಡ (ಗಿರಿಕ. ೪-೫೦); ಅವನಾಳ್ವ ಭುವನದೊಳಗನೃತವನ್ಯಾ ಯವಾಲೀ 
ಢತ್ವವವಿಚಾರ. . . ಇಲ್ಲೆಂದೆನೆ (ಹಚಕಾ, ೨-೧೦) ; ಪರದೈವಂಗಳನವಿಚಾ 
ರದಿಂ ಮುಟ್ಟಿನು (ಬಸಪು. ೫೩-೫೦) ; ಆ ಸಮಾಜದಲ್ಲಿ ತಾಂಡವವಾಡು 
ತ್ತಿದ್ದ ಅವಿಚಾರ ಅನೀತಿಗಳಿಗೆ ಅವನು ಮತ್ತೆ ಬಲಿಯಾದನು (ಪುನರು. 
೩೩೫). ೨. ಹಿಂದೆ ಮುಂದೆ ನೋಡದಿರುವುದು ; ವಿಮರ್ಶೆ ಮಾಡ 
ದಿರುವುದು : ಮಾರಹರಭಕ್ತರ್ಗಿಳೆಯೊಳಪಕಾರವಂ ಮಾಡುವವದಿರನ 
ವಿಚಾರದಿಂ ಕೊಲುವುದು ತನಗೆ ನಿಜನೇಮವಾಗಿರಲು (ಬಸಪು. ೨೨-೫) ; 
ನಿನಗೆ ಅವಿಚಾರಂ ಶಿವಾಜ್ಞೆ (ಬಸಪು. ೩೮-೬೬). [ಸಂ.] 

ಅವಿಚಾರಣೆ (ನಾ). - ಅವಿಚಾರ. (ಸಂ. ಅವಿಚಾರಣಾ] 

ಅವಿಚಾರಿ (ನಾ). ವಿವೇಚನೆಯಿಲ್ಲದೆ ಕೆಲಸಮಾಡುವವನು; ವಿವೇಕ 
ವಿಲ್ಲದವನು; ಹಿಂದು ಮುಂದು ನೋಡದವನು : ಪೊಜಮಡಿಸಿ 
ಕಳೆದಂ ಪೊಲಲಿಂದವಿಚಾರಿ ಜೈನಮುನಿಸಂಕುಲಮಂ(ಪಂರಾಮಾ.೯-೧೦); 
ಸಾರಬೋಧೆಯನಾದರಿಸದವಿಚಾರಿಯಾದೆನು (ಬಸಪು. ೪೫-೩೯). 

[ಸಂ. ಅನಿಚಾರಿನ್‌] 

ಅವಿಚಾರಿತ (ಗು). ಸರಿಯಾಗಿ ವಿಚಾರಮಾಡದ; ವಿವೇಚಿಸಿ 
ನೋಡದ; ಪರ್ಯಾಲೋಚಿಸದ. "ಅವಿಚಾರಿತರಮಣೀಯ' 
ಪರಾ, [ಸಂ.] 


ಅವಿಚಾರಿತರಮಣೇಯ 


ಅವಿಚಾರಿತರಮಣೀಯ (ಗು). ವಿಚಾರಮಾಡದಿದ್ದಲ್ಲಿ ಮಾತ್ರ 
ಚೆನ್ನಾಗಿ ಕಾಣುವ; ತೋರಿಕೆಗೆ ಮಾತ್ರ ರಮಣೀಯವಾಗಿ 
ಕಾಣುವ : ಇನ್ನಾರಾರ ಕವಿತ್ವಮನಿಚಾರಿತರಮಣೇಯಮಲ್ಲಿ ಪುರುಳಜ 
ಸುವುದೇ (ಶಾಂತಿಪು. ೧೨-೬೯) ; ಅವಿಚಾರಿತರಮಣೀಯರ ಕವಿತೆಯ 
ದಿರ್ಕೀ ಸಮಂತಭದ್ರತ್ರಯಮಂ ಕವಿಗಳ ರತ್ನತ್ತ ತ್ರಯಮೆಂದೆ ವಲಂ 
ಕೊಂಡಾಡಿದರ್‌ (ಚಾವುಂಘು. ೭-೬); ಚತುರೆಚನುತ ವ ತಿಯುದ್ಭಾಟಿತ 
ರಮಣೀಯಂ ದಿಟಕ್ಕೆ ಪಂಪನ ಕೃತಿ ಮಿಕ್ಕಿತರರ ಕೃತಿತತಿಯವಿಚಾರಿತರ 
ಮಣೀಯಂ (ಪಾರ್ಶ್ವಪು. ೧-೬೦). [ಅವಿಚಾರಿತ * ರಮಣೀಯ] 

ಅನಿಚಾರ್ಯ (ಗು). ವಿಚಾರಕ್ಕೆ ಯೋಗ್ಯವಲ್ಲದ. [ಸಂ.] 

ಅನಿಚಾಲಿತ (ಗು). ೧. ಅಲ್ಲಾಡಿಸದ. ೨. ಅಲ್ಲಾಡದ; ನಿಶ್ಚಲವಾದ; 
ಸ್ಥಿರವಾದ (ದಕ. ಕ). [ಸಂ.] 

ಅವಿಚು (ಕ್ರಿ). ಬಚ್ಚಿಡು; ಮುಚ್ಚಿಡು; ಮರೆಮಾಡು: ಸೊಪ್ಪಿನ ಪಲ್ಕ 
ವನ್ನು ಮೆಲ್ಲಗೆ ತಟ್ಟಿಯ ಕೆಳಗೆ ಅವಿಚಿಡುತ್ತಾನೆ (ಸುಂದರಿ. ೯೮). 

[ಅವಿ + -ಚು] 

ಅವಿಚ್ಛಿನ್ನ (ಗು). ೧. ಛಿನ್ನವಾಗದ; ಕತ್ತರಿಸದ. ೨. ಎಡೆಬಿಡದ; 
ನಿರಂತರವಾದ : ಇಂತು ಸೋಮವಂಶದಿಂದಮವಿಚ್ಛಿನ್ನಮಾಗಿ ಬಂದ 
ಭರತಾನ್ವಯದೊಳ್‌ (ಗದಾಯು. ೫-೪೪ ವ). ೩. (ನಾ). [ತತ್ತ್ವಶಾ] 
ಜೀವಾತ್ಮನಿಗೆ ಒಂದು ಹೆಸರು: ಸುಷುಪ್ತ್ಯವಸ್ಥೆಯಲ್ಲಿಯೂ ವೃಷ್ಟಿ 
ಕಾರಣಶರೀರದಲ್ಲಿಯೂ ಅಭಿಮಾನವಮಾಡಿದ ಜೀವನಿಗೆ ಪ್ರಾಜ್ಞನೆನು 
ತಲೂ ಪರಮಾರ್ಥಿಕನೆನುತಲೂ ಅವಿಚ್ಛಿನ್ನನೆನುತಲೂ ಹೆಸರು (ವೇಸಾರ. 
೭). [Xo.] 

ಅವಿಚ್ಛೇದ (ಗು). ೧. ಕತ್ತರಿಸದಿರುವ ; ವಿಭಾಗಹೊಂದದಿರುವ ; 
ಸಮಗ್ರವಾಗಿರುವ. ೨. ಬಿಡುವಿಲ್ಲದಿರುವ ; ಸಂತತವಾಗಿರುವ. 

[Ao.] 
ನಿಯ (ಗು). ೧. ತಿಳಿಯಲಾಗದ: ಅವರ ವಚನಂ ಜಡ 
ಸಂಸ್ಥಾ ನಮವಿಜ್ಜೆ ಕ್ಲ್ವೇಯಮದರ್ಕೇನಾನುಂ . . ಸಕಾ ರರಂ ತರ 

ನೇಲ 0 (ಶಾಂಶಿಪು. ೧೦-೧೮೦). (ನಾ). ವಿ. [ದ್‌ ಅವಿಜ್ಞೇಯ 
ಪರಮಾರ್ಥವಾದ ಶೂನ್ಯತತ್ತ ಎವನ್ನು ಉಪದೇಶಿಸುವ ಶಬ್ದಗಳಲ್ಲಿ 
ಒಂದು: ಈ ಸರಮಾರ್ಥವಾದ ಶೂನ್ಯತತ್ವವನ್ನು ಅನಭಿಲಪ್ಕ, 
ಅನಾಜ್ಞೀಯ, ಅವಿಜ್ಞೇಯ.. .. ಇತ್ಯಾದಿ ಶಬ್ದಗಳಿಂದ ಉಪದೇಶಿಸುವರು 
(ಓಂದಸಾ, ೪೧). [ಸಂ.] 

ಅವಿತಥ (ಗು). ೧. ಸುಳ್ಳಲ್ಲದ: ನಿಶಾವಸಾನಸಮಯದೊಳ್‌ ಕಂಡ 
ಕನಸುಗಳವಿತಥಂಗಳಪ್ಪುವದುಕಾರಣದಿ೦ಂ (ಕಾದಂಪೂ. ೩೭೪). 
೨. ವ್ಯರ್ಥವಲ್ಲದ; ಸಾರ್ಥಕವಾದ: ಮಹಂತ ಸಕಳೇಶ್ವರದೇವರ 
ನೊಲಿಸಿದ ಪುರಾತನ ಪಥವಿದು ಅವಿತಥವಿಲ್ಲದೆ ನಂಬುವುದು (ವಚಸಂ. 
೨೨೧-೭೬). [Xo.] 

ಅವಿತರ್ಕ್ಶ (ಗು). ತರ್ಕಕ್ಕೆ ಒಳಪಡದ; ತರ್ಕಕ್ಕೆ ಮಾರಿದ; 
ಊಹಿಸಿ ತಿಳಿಯಲಾಗದ : ರವಿಮಾತ್ರದಿಂದಲ್ಲ ಭುವಿಮಾತ್ರದಿಂದಲ್ಲ 
ಭುನನಪೋಷಣೆಯುಭಯ ಸಹಕಾರದಿಂದ ವಿವಿಧ ಶಕ್ತಿರಸಂಗಳೇಕೀಭವಿಸೆ 
ಜೀವ ಅವಿತರ್ಕ್ಯ ಸೂಕ್ಷ್ಮವದು (ಮಂಕುಕ. ೧೧೮). [ಸಂ.] 

ಅನಿಧ (ಗು). ಅವೇದ್ಯವಾದ ; ಜ್ಞ್ಯ್ಞಾನಾತೀತವಾದ ; ತಿಳಿಯಲು 
ಶಕ್ಯವಿಲ್ಲದ (?): ಓಡಿನಲೂಟ ಕಾಡಿನಲಾಟ ವಿಪರೀತಚರಿತ್ರ ಮರುಳಿನ 
ಕೂಟಿ ಕೋವಿದ ಕೋವಿದ ಅವಿದ ಅವಿದ ಲಿಂಗ ಗೋಗೇಶ್ವರನೆಂಬಾತ 
ನೊಬ್ಬನೆ ಹೊಜಗು ಉಳಿದವರೆಲ್ಲರೂ ಸೂತಕರಯ್ಯ (ಅವಚಂ. 

“ಅವಿದ : ಜ್ಞಾನಾತೀತ, ಅವೇದ್ಯ” (ಅವಚಂ. 

[ಸಂ. ?) 


೧೭೮-೭೯೭) ; 


ಕೋಶ), 


೪೬೦ 


5 


45 


ಅನಿಧಾನವಮಿ 


ಅವಿದಿತ (ಗು). ತಿಳಿಯದ; ಗೊತ್ತಿ ಲ್ಲ ದ: ಅವಿದಿತಪರಸ್ಪಕೋಚ್ಚ 
ವ್ಯವಹೃತಿ ತಂತಮಗೆ ವಿಸ್ಮಯಂ ಪುಟ್ಟುವಿನಂ ಭವನಾಮರಭವನಮ 
ನುಣ್ಮುವ ಶಂಖನಿನಾದವಾದಮೇಂ ತೀವಿದುದೋ (ಮಲ್ಲಿಪು. ೧೪-೧೦೫) ; 
ಅವಿದಿತಾಖಂಡ ಸತ್ವದಪಾರ ಜಲಧಿಯಲಿ ಭುವನದ ದ್ವೀಪ ಕಿಂಚಿನ್ಮಾತ್ರ 
ವಿದಿತ (ಮಂಕುಕ. ೧೦೦). [ಸೆಂ.] 
ಅನಿದೂರ (ನಾ). ಹತ್ತಿರ; ಸಮಾಪ. [ಸಂ.] 
ಅವಿದೆ (ಅ). ಇ ಅವಿಧಾ : ಭೂಸುರರು ಭೂಕಾಂತನಲ್ಲಿಗೆ ಹೋಗಿ ಹೇಳಿ 
ದರವಿ (ಪಾಠಾಂ. ಅವಿಧಿ]ದೆಗಳನಿಡುತ (ಬಸಪು. ೫೩-೪೨). 
ಅವಿದೆಯಿಡು - ಮೊರೆಯಿಡು; ಕಾಪಾಡಿಕೆಂದು ಕೂಗಿಕೋ : 
ಅವಿದೆಯಿಡುತುಂ ನಿಮ್ಮ ಧರ್ಮದ ಕವಿಲೆಗಳು ನಾವೆನುತ ದೈನ್ಮಂಗವಿದು 
ಪೊಗಳುತ ಸಭೆಯ ಮಾನಸರಾಗ ವಂದಿಸುವ (ಬಸಪು. ೫೭-೫೧). 
[ಸಂ. ಅನಿಧಾ] 
ಅವಿದ್ಧ (ಗು). ೧. ಚುಚ್ಚದ. (ನಾ). ೨. ಕಿವಿ ಚುಚ್ಚಿಕೊಳ್ಳದವನು; 
ಮಹನ್ಮುದೀಯ ; ತ್ತ ಚ್ಛೆ. [ಸಂ.7 
ಅನಿದ್ಯಕರ್ಣ (ನಾ). - "ವದ ೨: ಎಮ್ಮನೀ ಸಮಯದೊಳವಿದ್ಳ 
RRs ಶಬರರುಂ ಮತ್ತಂ “ಲಂಬರ್‌ ತುಂಡು ಮನ್ನೆಯರ್ಕಳುಂ 
ಕಂಡು ನಡೆಯದೆ (ಕಳನೃ. ೧-೮೨). [ಅವಿದ್ಧ + ಕರ್ಣ] 
ಅವಿದ್ಧ ಕರ್ಣಿ (ನಾ). ಅಗಳುಶುಂಠಿ ಗಿಡ. [ಸಂ.] 
ಅವಿದ್ದೆ ಕೆ (ಗು). ಅವಿದ್ಯೆಯಿಂದಾದ ; ಅವಿದ್ಯೆಗೆ ಸಂಬಂಧಪಟ್ಟ : 
ರ ವ್ಯವಹಾರವೂ ಅವಿದ್ಯ ಕವೇ ಹೊರತು ವಾಸ್ತ ವವಲ್ಲವೆಂದು 
ಅಭಪ್ರುಯ (ಹಿಂದಸಾ. ಸ [ಸಂ.] 
ಅನಿದ್ಯಮಾನತ್ವ (ನಾ). ಇಲ್ಲದಿರುವಿಕೆ. (ಸಂ.) 
ಅನಿದ್ಯಾತೀತ (ಗು). ಅನಿದ್ಯೆಗೆ ಮಾರಿದ; ಮಾಯೆಯನ್ನು ಅತಿ 
ಶ್ರಮಿಸಿದ : ಅನಿದ್ಯಾತೀತನಾನಂದಮಯನು . . . ಸುಕವಿ ಹಂಪೆಯ 
ಮಾದಿರಾಜನು (ಹಚಕಾ. ೧-೧೦). [ಸಂ. (ಅವಿದ್ಮಾ * ಅತೀತ)] 
ಅನಿದ್ಯಾದೃಷ್ಟಿ (ನಾ). ಅವಿದ್ಯೆಯಿಂದ ಕೂಡಿದ ನೋಟ : ಅನಿದ್ಮಾ 
ದೃಷ್ಟಿ ಯಿ ೦ವ ನೋಡಿದರೆ ಉಪಾಸ್ಕೋಪಾಸಕ ವ್ಯವಹಾರನಿರುತ್ತದೆ 
(a ಹ್ಮಭಾ. ೧೪೬). [ಸಂ. (ಅವಿದ್ಯಾ * ದೃಷ್ಟಿ)] 
ಅವಿದ್ಯಾ ವಂತ (ನಾ). ವಿದ್ಯಾವಂತನಲ್ಲದವನು : ವಿದ್ಯಾವಂತ ಅಥವಾ 
ಅವಿದ್ಯಾನಂತ ಎಂಬುದನ್ನು ಅವರವರ ನಡವಳಿಕೆಯಿಂದ ಅರಿಯಬಹುದು 
(ರೂಢಿ). [ಸಂ ಅವಿದ್ಯಾವತ್‌] 
ಅವಿದ್ಯೆ (ನಾ). ೧. ವಿದ್ಯೆಯಿಲ್ಲದಿರುವುದು; ಅಜ್ಞಾನ. ೨. [ಅದ್ವೈತ] 
ಮಾಯೆ. ೩. ಮಾಯಾಪಂಚಕದಲ್ಲಿ ಒಂದು : ಮತ್ತಮಾ ತಮಸ್ಸು 
ಮಾಯೆ ಮೋಹ ಅವಿದ್ಯೆ ಅಮೃತಾತ್ಮಿಕಯೆಂಬಿನೇ ಮಾಯಾಪಂಚಕ 
ಮದಣಲ್ಲಿ . .. ವಿದ್ಯೆಯಿಂ ಕೆಡುವುದಲಂದವಿದ್ಯೆ ಯೆನಿಸುವುದು (ವಿವೇಕ. 
೨೬). [ಸೆಂ. ಅವಿದ್ಯಾ] 
ಅವಿಧವಾನವಮಿ (ನಾ). ಮುತ್ತೈದೆಯಾಗಿ ಸತ್ತ ಹೆಂಗಸಿಗೆ ಪಕ್ಷ 
ಮಾಸದ ನವಮಿಯಂದು ಮಾಡುವ ಶ್ರಾದ್ಧ, — ತಿಥಿ. 
(ಸಂ. ಅವಿಧವಾನವಮಾ (ಅವಿಧವಾ + ನವಮಾ)] 
ಅವಿಧಾ (ಅ). ಕಾಪಾಡಿ ಕಾಪಾಡಿ ಎಂದು ಮೊರೆಯಿಡುವ ಕೂಗು: 
ಅವಿಧಾ[ಪಾಠಾಂ. ಧೋ] ಪಾರ್ವನನೊರ್ವನುಳ್ಳ ಮಗನಂ ನಿಷ್ಕಾರಣಂ 
ನಿರ್ಶೃಣಂ ಜವನುಯ್ದುಂ (ಅಜಿಪು. ೧೦-೧೧) ; ಬೆನ್ನಹತ್ತಿದ ಬಸಿರ್ಮೆರಸಿ 
ತಡೆಯದವನಿಧಾ ಎಂದು ಬಿಡದೆ ಮೊಜಕಿಯೋ ಎಂದು ಕಡಗಿ ಶಿನಭೋ 
ಎನುತ್ತ (ಹಚಕಾ. ೩-೬೫). "ಅವಿಧೋ? ಪರಾ. [ಸಂ.] 
ಅವಿಧಾನವನಿ (ನಾ). - ಅವಿಧವಾನವಮಿ. 
[ಸೆಂ. (ಆ ಅವಿಧವಾನನಮಾ)] 


ಅನಿಧಿ 


ಅವಿಧಿ (ನಾ). ೧. ವಿಧಿಯಿಲ್ಲದಿರುವುದು; ಅಕ್ರಮ. ೨. ದುರದೃಷ್ಟ. 
೩. ತೊಂದರೆ. (ಸಂ.] 
ಅನಿಧೃತೋದ್ರೇಕ (ಗು). ಉದ್ರೇಕವನ್ನು ತಾಳದಿರುವ; ವೇಗ 
ವನ್ನು ಕಳೆದುಕೊಳ್ಳುವ: ಅಪರಿವಿತಸ್ತಂಬೇರಮಾನೀಕ ಶೀಕರ 
ನೀಹಾರ ವರ್ಷದಿಂದಂ ಉಷ್ಣ್ವಾಂಶುಪ್ರತಾಪಮುಂ ಊರ್ಜಿತಾರಾತಿರಾಜ 
ಪ್ರತಾಪಮುಂ ಅವಿಧೃತೋದ್ರೇೇಕಮಾಗೆಯುಂ (ಆದಿಪು. ೧೩-೭೭ ವ). 
[ಸೆಂ. (ಅವಿಧೃತ + ಉದ್ರೇಕ)] 
ಅವಿಧೇಯ (ಗು). ೧. ನಿಯಮಕ್ಕೆ ಒಳಪಡದ ; ವಿಧಿಗೆ ಸಿಕ್ಕದ. 
೨. ವಿಧೇಯತೆಯಿಲ್ಲದಿರುವ ; ಹೇಳಿದಂತೆ ಕೇಳದಿರುವ. [ಸಂ.] 
ಅವಿಧೇಯತನ (ನಾ). ವಿಧೇಯತೆ ಇಲ್ಲದಿರುವಿಕೆ; ನಿಯಮಕ್ಕೆ ಒಳ 
ಪಡದೆ ಇರುವಿಕೆ: ಒಂದು ವೇಳೆ ಇದು ನಿನಗೆ ಅನಿಧೇಯತನನೆಂದು 
ಕಂಡುಬಂದರೆ ನಾನು ಮಾಲತಿ ಯಶೋದೆಯರ ಜೊತೆಗೆ ಬೇರೆ ನಿಲ್ಲಲೂ 
ಸಿದ್ಧನೇ (ವಾತ್ಸಲ್ಯ. ೧೭೬). [ಅವಿಧೇಯ + -ತನ] 
ಅವಿಧೇಯತೆ (ನಾ). - ಅವಿಧೇಯತನ: ಮಗನ ಅವಿಧೇಯತೆಯಿಂದ 
ತಂದೆಗೆ ತುಂಬ ಸಂಕಟವಾಯಿತು (ರೂಢಿ). (ಸೆಂ. ಅವಿಧೇಯತಾ] 
ಅನಿಧೋ (ಅ). - ಅವಿಧಾ: ಅಬ್ರಹ್ಮಣ್ಯಂ ಭೋಯೆನಲುಂ ಬ್ರಾಹ್ಮಣ 
ರವಿಧೋಯೆನಲುಂ ಬಲ್ಲರ್‌ (ಶಮದ. ೫೩ ಪ್ರಯೋ). [ಸಂ.] 
ಅವಿನಶ್ಯ (ಗು). ನಾಶವಾಗದ; ಸ್ಥಿರವಾದ: ವಿಶ್ವಾನುಭವನೆ ವಿಶ್ವಾತ್ಮಾನು 
ಭವಕೆ ಪಥ ನಶ್ಶದಿಂದವಿನಶ್ಶ ಮಂಕುತಿಮ್ಮ (ಮಂಕುಕ. ೪೦೦). 
[< ಸಂ. ಅವಿನಾಶ್ಶ) 
ಅವಿನಶ್ಚರ (ಗು). ನಶ್ವರವಲ್ಲದ ; ಶಾಶ್ವತವಾದ; ಸ್ಥಿರವಾದ: ಸ್ತಿಮಿತ 
ಸಾಗರಧರಾಧೀಶ್ವ ME ಕರಸುತಾನುದ ನನಕತೂ (ಶಾಂತಿಪು. ೧-೭೩ವ); 
ಈಗ ಭರತಭೂಮಿಯಲ್ಲಿ ಅವಿನಶ್ವರ ಶರೀರಿಯ ಅವಿನಶ್ವರ ಕೀರ್ತಿಯನ್ನು 
ಕಿವಿದೆರೆದು ಕೇಳುವುದಾದರೂ ಉಂಟೆ? (ಆರ್ಯಕೀ. ಸ [ಸಂ.) 
ಅವಿನಾಣ "ಅವಿನ್ನಾಣ' ನೋ. 
ಅವಿನಾಭಾವ (ನಾ). ಒಂದನ್ನೊಂದು ಅಗಲಜೆ ಒಬ್ಬಗಿರುವುದು : 
ಇವೆರಡಕ್ಕೂ ಪರಸ್ಪರ ಅವಿನಾಭಾವ ಸಂಬಂಧವಿದೆ (ಭಾಗ್ಯಶಿ. ೩). [ಸಂ.] 
ಅನಿನಾಭಾನಿ (ಗು). ಬಿಡದಿರುವಂಥ; ಯಾವಾಗಲೂ ಜೊತೆಗೇ 
ಇರುವಂಥ : ಭವವಿಜಯಮೆಂಬುದು ಜೀವಂಗೆ ಚೀತನಾಚೇತನಂಗ 
ಳೊಳ್‌' ಅವಿನಾಭಾವಿಸಹಾಯಮೊಂದುಮಿಲ್ಲಂ (ಅಜಿಪು. ೮-೨೮ ವ). 
(ಸಂ. ಅವಿನಾಭಾವಿನ್‌] 
ಅವಿನಾಶ (ಗು). ವಿನಾಶವಿಲ್ಲದ; ನಾಶಹೊಂದದ: ಧರ್ಮನಂತ 
ವಿನಾಶರಿನನಂತಿರಪದಸ್ಥರು . .. ಎನಿಸುವ ಕಿರಾತರು ನೆರೆದರು (ಹಚಕಾ. 
೫-೪); ಸುರಿಗೆಯಿದನು ನಿಮಗೀವ ಮನವಿದಂ ಕೊಂಡು ಕರುಣಿಸಬೇಹು 
ದವಿನಾಶಯೆಂದಡೆ (ಸಿದ್ಧರಾ. ೪-೩೨). [ಸಂ.) 
ಅವಿನಾಶಿ (ಗು). ನಾಶವಿಲ್ಲದ; ಶಾಶ್ವತವಾದ: ಈ ಆತ್ಮ ಅವಿನಾಶಿ | 
ಯಾದುದು (ಜೀವಾತ್ಮ. ೧೬೯) ; ಯಾವುದರಿಂದ ಜಗತ್ತು ವ್ಯಾಪಕ | 
ವಾಗಿದೆಯೋ ಅದನ್ನು ಅವಿನಾಶಿಯೆಂದು ನೀನು ತಿಳಿದುಕೊ (ಅನಾಸ. ೭). 
[ಸಂ. ಅವಿನಾಶಿನ್‌] 
ಅವಿನಾಶಿತ್ವ (ನಾ). ನಾಶಹೊಂದದಿರುವುದು. [ಸಂ.] (40 
ಅವಿನೀತ (ಗು). ೧. ವಿನಯವಿಲ್ಲದ. ೨. ಅವಿಧೇಯನಾದ : ಹರಿ | 
ಕಾಂತನೆಂಬ ತನಯಂ ... ತಂದೆಗವಿನೀತನಾಗಿ ಪೇಟ್ದುದಂ ಗೆಯ್ಯದೆ | 
(ಆದಿಪು. ೫-೧೬ ವ) ; ಅವಿನೀತಂ ಮಗನೇ (ಸೋಮೇಶ. ೨೨). (ನಾ). 
ಸಿ. ಗಂಗವಂಶದ ಒಬ್ಬ ರಾಜ: ಮಾಧವನ ತರುವಾಯ ಅವನ ಮಗನಾದ 
ಅವಿನೀತನು ಕ್ರಿ. ಶ. ೪೯೫ ರಲ್ಲಿ ಪಟ್ಟಕ್ಕೆ ಬಂದನು (ಕರ್ಣಾಅ. ೧೯೨). 
[ಸಂ.] 


20 


25 


30 


35 


45 


೪೬೧ 


ಅನಿಭಾಜ್ಯ 


| ಅನಿನೀತೆ (ನಾ). ವಿನಯವಿಲ್ಲದವಳು; ಅವಿಢೇಯಳು. 
(ಸಂ, ಅವಿನೀತಾ] 
ಅವಿನ್ನಾಣ, ಅವಿನಾಣ (ನಾ). ಗುರುತು; ಕುರುಹು: ವಿದುರನ 
ವಿಶ್ವಾಸದಾಸಂ ಕನಕನೆಂಬಂ ಬಂದು ಪಾಂಡವರಂ ಕಂಡೇಕಾಂತದೊಳ್‌ 
ವಿದುರನಟ್ಟಿ ದವಿನ್ನಾಣಂಗಳಂ ಪೇಟ್ದಿ ನಂಬಿಸಿ (ಪಂಪಭಾ. ೩-೪); ಅಕೆ 
ಬರೆದ ಪಟಮಂ ಕೊಂಡಲ್ಲಿ ಬರೆಯದ ನಿನ್ನಾಣಂಗಳಂ ಬೆಸಗೊಂಡು ಪೋಗಿ 
(ಚಾವುಂಪು. ೨೭-೧೯) ; ರಘುವೀರನಣುವಂಗೆ ಜಾನಕಿಯ ತನ್ನ ಕುಜಕಿ 
ಪಿನವಿನ್ನಾಣಂಗಳನಟಾ್‌ಪಿ (ಪಂರಾಮಾ. ೧೧-೪೬ ವ). ಅನಿನಾಣ: ಎನ್ನಾ 
ತನಜವತಿರಹಸ್ಯಂಗಳಪ್ಪ ಕೆಲಕೆಲವುಂ ಅವಿನಾಣಂಗಳಂ ನಾಣ್ಣೆ ಬಂಚಿಸಿ 
ಪಿರಿದುಮನುರಾಗದಿಂದಮೆನ್ನ ಬರೆದ ಪಟಿಮನಿದನರ್ಚಿಸಿ (ಆದಿಪು. 
೩-೪೩ ವ); ಒದವಿದ ಬೇಟದತ್ತಳಗದೊಳ್‌ ಮುಳಿಸಂ ಫುರುಡುಂಟು 
ಮಾಡೆ... ಕಾದಿ ಮೋದಿದವಿನಾಣಮದಿಲ್ಲಿದಲಿಲ್ಲ ನಲ್ಲಳಾ (ಆದಿಪು. 
೪-೧೦) ; ಪೂರ್ವಸಂಭೋಗಸಂಸ್ಮರಣಂ ದೂತನ ಕೆಯ್ಕೊಳಟ್ಟುವ 
ವಿನಾಣಂ ಕೂಟದುದ್ಯೋಗದಾದರಮಿಾಯಲ್‌ (ಶಾಂತಿಪು. ೮-೧೪೫). 
[ಆ ಸಂ. ಅಭಿಜ್ಞಾನ] 
ಅನಿಪಾಕನಿರ್ಜರೆ (ನಾ). [ಜೈನ] “ಕರ್ಮವು ಉದಯವಾಗಿ ಫಲ 
ಕೊಡುತ್ತಿದ್ದರೂ ರಾಗದ್ವೇಷರಹಿತವಾದ ಆತ್ಮನಿಗೆ ಹೊಸಕರ್ಮ 
ಗಳ ಬಂಧವಾಗುವುದಿಲ್ಲ ಮತ್ತು ಪೂರ್ವಬದ್ಧ ಕರ್ಮಗಳು 
ಉದುರಿಹೋಗುತ್ತವೆ. ಇದು ಅವಿಪಾಕನಿರ್ಜರೆ” (ಆದಿಪು. ಕೋಶ); 
ಮತ್ತೊಂದು ಕಾಲದೊಳ್‌ ಕೂಡಲಿರ್ದ ಕರ್ಮಮಂ ಪ್ರಯೋಗ ಪ್ರಗೃಹಂ 
ಗಳಿಂ ತೆಗೆದುಕೊಂಡು ದಯಾಗೋಪುಚ್ಛೈಯೋಕ್ಕಿ. ME 
ಪಾಕನಿರ್ಜರೆ (ಶ್ರಾವಕಾ. ೭೫-೮). 
[ಸೆಂ. ಅವಿಪಾಕನಿರ್ಜರಾ] 
ಅವಿಭಕ್ತ (ಗು). ೧. ವಿಭಾಗವಾಗದ; ಪಾಲುಮಾಡದಿರುವ. 
೨. ಬೇರೆಮಾಡದ ; ಒಂದಾಗಿರುವ: ಈ ವಿಭಕ್ತಾವಸ್ಥೆಯನ್ನು ಕಳೆದು 
ಕೊಂಡು ಈಶ್ವರನೊಡನೆ ಒಂದಾಗುವುದು ಜೀವಿಯು ಅವಿಭಕ್ಷನಾಗಿ 
ಭಕ್ತನಾದಾಗಲೇ (ಭಾರದ. ೧೧೮). [ಸೆಂ.] 
ಅವಿಭಕ್ತ ಕುಟುಂಬ (ನಾ). ವಿಭಾಗಹೊಂದದೆ ಒಟ್ಟಿಗೆ ಇರುವ 
ಕುಟುಂಬ; (ಅಣ್ಣ ತಮ್ಮಂದಿರು ಆಸ್ತಿ ಯನ್ನು ಬಭಾಗವನಡಿ 
ಕೊಳ್ಳದೆ) ಒಬ್ಬ ಗೆ ಬಂದೇ ಮನೆಯಲ್ಲಿ ವಾಸಮಾಡುವ ಕುಟುಂಬ: 
ಅಣ್ಣತಮ್ಮ ಇರು ಒಂದು ದೊಡ್ಡ ಜಮಿಾನುದಾರಿಯನ್ನು ಸಂಪಾದಿಸಿ 
ಅವಿಭಕ್ತಕುಟುಂಬದಲ್ಲಿಯೇ ಜೀವಿಸುತ್ತಿದ್ದರು (ಬಂಕಿಮ. ೬೮). 
[ ಅವಿಭಕ್ತ + ಕುಟುಂಬ] 
ಅವಿಭಕ್ತಿಘರಾಣೆ (ನಾ). (ಉಕ) - ಅವಿಭಕ್ತ ಕುಟುಂಬ. 
[ಅವಿಭಕ್ತ * ಘರಾಣೆ] 
ಅವಿಭಕ್ತಸ್ಸೇಹೆ (ನಾ). ಅನನ್ಯಪ್ರೀತಿಯುಳ್ಳವಳು: ಅವಿಭಕ್ತ 
ಸ್ನೇಹೆಯಂ ರೋಹಿಣಿಯನೊಸೆಯಿಸಲ್‌ ಸೋಮಲೋಕಕ್ಕ ದೊಮ್ಮೊಮ್ಮೆ 
ನ್ಟ ವಿಶೇಷಸ್ನೇಹಮಂ ಮಾಡುವನನುದಿನಮೆಲ್ತಂದು ರಾಜೇಂದ್ರ 
ಚಂದ್ರಂ (ಕಾದಂಉ. ೮೨೨). [ಸಂ. ಅವಿಭಕ್ತಸ್ನೇಹಾ] 
ಅವಿಭಾಗ (ಗು). ವಿಭಾಗವಿಲ್ಲದ; ಪಾಲುಮಾಡದ. [ಸಂ.] 
ಅವಿಭಾಜ್ಯ (ಗು). ೧. ವಿಭಾಗಿಸಬಾರದ. ೨. ವಿಭಾಗಿಸಲು ಆಗದ. 
೩. [ಗತ] ನಿಶ್ಶೇಷವಾಗಿ ಭಾಗಾಹಾರಮಾಡಲು ಶಕ್ಕವಿಲ್ಲದ. 
ಅವಿಭಾಜ್ಯ We MeN ವಿಭಾಗಮಾಡಲು (ನಿಶ್ಶೇಷವಾಗಿ 
ಭಾಗಿಸಲು) ಶಕ್ಯವಲ್ಲದ ಅಪವರ್ತನ: ಹದಿನೆಂಟಕ್ಕೆ ಅವಿಭಾಜ್ಯ 
ಅಪವರ್ತನಗಳಾವುವು (ರೂಢಿ) ಡೆ ನೂರತೊಂಭತ್ತೆಂಟಕ್ಕೆ ಅವಿಭಾಜ್ಯ 
ಅಪವರ್ತನವನ್ನು ವಿಂಗಡಿಸಿ ಬರೆಯಿರಿ (ರೂಢಿ). [ಸಂ.) 


ಅನಿಭಾಜ್ಯತೃಪ್ತಿ 


ಅನಿಭಾಜ್ಯತೃಪ್ತಿ (ನಾ). ವಿಭಜಿಸಲಾಗದ ತೃಪ್ತಿ : ಯಾರ ಅಧೀನವೂ 
ಅಲ್ಲವೆಂಬನಿಭಾಜ್ಯತೃಪ್ತಿಯ ಭಾಗ್ಯವೆನಗಿರಲಿ (ಇಂಚಾಪ. ೧೩೦-೩೯). 
[ ಅವಿಭಾಜ್ಯ + ತೃಪ್ತಿ] 
ಅವಿಭಾವ್ಯ (ಗು). ೧. ಯೋಚಿಸಿ ತಿಳಿಯಲು ಶಕ್ಯವಿಲ್ಲದ; ವಿಭಾವಿಸ 
ಲಾಗದ. (ನಾ). ೨. ಗುರುತಿಸಲು ಶಕ್ಯವಿಲ್ಲದವನು; ಪತ್ತೆ ಹಚ್ಚ 
ಲಾಗದವನು : ಜನವಅಕಿಯದಿದಿಕೊಳೀಬರ್ಪ್ಪ ವಾಜಿಗಳ ನಡುವೆ ನೀಲಿ 
ದಟ್‌್‌ಗಳ ನೆಳಲಿಂದವಿಭಾವ್ಯನೆನಿಸಿ ಬರುತಿರ್ಪವನೇಂ ಕೇಯೂರನಾಗ 
ದಿರ್ಕುಮೆ (ಕಾದಂಉ. ೩೫೮). [ಸಂ.] 
ಅವಿಭೇದಿ (ಗು). ೧. ಒಡೆಯದ; ವಿಭಾಗ ಹೊಂದದ. ೨. ಭೇದ 
ವಿಲ್ಲದ; ವ್ಯತ್ಯಾಸವಿಲ್ಲದ: ಅತಿಬಹಲಸ್ಥಿತಿಯಿಂ ಸಂಗತಗುಣ 
ಮವಿಭೇದಿಯಾಗೆ ತದ್ಗುಣಮೆನಿಕುಂ ॥ ಉದಾ: ಯಮುನಾಪಗೆ ಸುರ 
ನದಿಯಂ ಕಮಳೋದರನಿಂದುಮೌಲಿಯಂ , , . ಪೋಲ್ತಿರ್ಪಿನಮಮಲ 
ಯಶೋರುಚಿ ಫೊದಳ್ನುದಿಳೆಗಿಂದರನಾ (ಕಾವ್ಯಾವ. ೬೪೬, ೭೪೭). 
[ಸೆಂ. ಅವಿಭೀದಿನ್‌] 
ಅವಿಮಧೂತೆ (ನಾ). [ಜೈನ] ದರ್ಶನ ಮೋಹನೀಯಗಳಲ್ಲಿ 
ಒಂದು: ಮೋಹನೀಯನಿರ್ಪತೆಂಟುತೆಅನಕ್ಕುವೆಂತೆನೆ :- ದರ್ಶನ 
ಮೋಹನೀಯಂ ಚಾರಿತ್ರಮೋಹನೀಯಮೆಂದಿರ್ತೆಜನ ಕುಮವಿ 
ಮಧೂತಂ ಸಮ್ಮಗ್ವಿಧೂತಂ ಸಮ್ಮಕ್ತ್ವಪ್ರಕೃತಿಯುಮೆಂದು ದರ್ಶನ 
ಮೋಹನೀಯಂ ಮೂಣುಂ ತೆಅಂ (ಶಾಂತಿಪು. ೧೨-೧೧ ವ). [ಸಂ.] 
ಅವಿಮರ್ಶಕಾರಿ (ನಾ). ದುಡುಕುಸ್ಟಭಾವದ ವ್ಯಕ್ತಿ: ಅನಿಮರ್ಶಕಾ 
ರಿಯೆ ಅವಳನು ಹಗೆದರು ನಿನಗಶಿಮಚ್ಚಾದಳನಳು (ಗಾಥಾಸ. ೬-೧೦). 
[ಸಂ. ಅನಿಮರ್ಶಕಾರಿನ್‌] 
ಅನಿಮುಕ್ತೆ (ಗು). ೧. ಬಿಡುಗಡೆ ಹೊಂದದ; ಮುಕ್ತಿಯನ್ನು 
ಹೊಂದದಿರುವ. (ನಾ). ೨. ಎ ಅವಿಮುಕ್ತ ಕ್ಷೇತ್ರ: ಭೂರಿ ದುರಿತಂ 
ಗಳಂ ಕಂಡಮಾತ್ರದೊಳೆ ಸಂಹಾರಮಂ ಮಾಳ್ಬ ನಿಖಿಳ ಪ್ರಳಯಬಾಧೆಗಳ್‌: 
ದೂರಮೆನಿಪವಿಮುಕ್ತ ಕಾಶಿಗೈ ತಂದು ನಿಶ್ವೇಶಂಗೆ ಪೊಡಮಟ್ಟನು 
(ಜೈಮಿಭಾ. ೫-೩೦). [ಸಂ.] 
ಅನಿಮುಕ್ತೆ ಕ್ಷೇತ್ರ (ನಾ). ಒಂದು ಪವಿತ್ರಕ್ಷೇತ್ರ; ಕಾಶಿ; ವಾರಣಾಸಿ: 
ಶರಣ ಬಸನಣ್ಣನಿದ್ದ ಕ್ಷೇತ್ರ ಅವಿಮುಕ್ತ [ಪಾಠಾಂ. ಐಮುಕ್ತಿ]ಕ್ಷೇತ್ರವಾಗಿ 
ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು (ಮಹಾದೇ. 
೧೧೩-೨೫೭). [ಅವಿಮುಕ್ತ * ಕ್ಷೇತ್ರ] 
ಅವಿಮುಕ್ತಿಶ್ಲೇತ್ರ (ನಾ). ಎ ಅವಿಮುಕ್ತಕ್ಸ್ಷೇತ್ರ: ಆತನ ಇರವೆ 
ವಾರಣಾಸಿ ಅವಿಮುಕ್ತಿ ಕ್ಷೇತ್ರ (ಬಸವ. ೮೫೩). [ಅವಿಮುಕ್ತಿ * ಕ್ಷೇತ್ರ] 
ಅನಿಮೃಷ್ಟ (ಗು). ಮುಟ್ಟದಿರುವ; ವಿಮರ್ಶೆಮಾಡದಿರುವ. 
"ಅವಿಮೃಷ್ಟವಿಧೇಯಾಂಶ' ಪರಾ. ([ಸಂ.] 
ಅನಿಮೃಷ್ಟನಿಧೇಯಾಂಶ (ನಾ). [ಕಾವ್ಯಮಾ] ಪದದೋಷಗಳಲ್ಲಿ 
ಒಂದು: ಆ ಅವಿಮೃಷ್ಟವಿಧೇಯಾಂಶ- ಹೇಳಬೇಕೆಂದಿರುವ ವಿಷಯದಲ್ಲಿ 
ಮುಖ್ಯಭಾಗಕ್ಕೆ ತಕ್ಕ ಪ್ರಾಶಸ್ತ್ಯ ಕೊಡದಂತಿರುವುದು ? (ಕೈಪಿಡಿ. ೨೨೮). 
[ಆನಿಮೃಷ್ಟ * ವಿಧೇಯ + ಅಂಶ] | 
ಅನಿಯಿಸು(ಕ್ರಿ). ಬಚ್ಚಿಡು; ಮರೆಯಾಗುವಂತೆ ಮಾಡು: ಭುವನಹಿತ 
ಕೆರ್ದೆಗೊಟ್ಟು ಸಾಧಿಸುವ ಕರ್ತವ್ಯವಿವಿಧನಿರ್ವಹಣಂಗಳೆಂ ಬಲ್ಲನಿತನೆಂತೊ 
ಅವಿಯಿಪಂ ಗುಪ್ತಿಗೆಯ್ವಂ (ಸಂಸಪ. ೧೧-೧೦). [ಆವಿ + -ಇಸ್ಕು] 
ಅವಿರತ (ಗು). ೧. ಬಿಡುವಿಲ್ಲದ; ನಿರಂತರವಾದ; ಒಂದೇ ಸಮನಾದ: 
ಯಾರು ಸತ್ತರೇನು, ಯಾರು ಇದ್ದರೇನು, ಜೀವನ ಸಾಗುವುದು 
ಅವಿರತವಾಗಿ (ಮುಕ್ತಿ. ೭). (ನಾ). ೨. ನಿವೃತ್ತನಲ್ಲದವನು ; ವಿರಕ್ತ 
ನಲ್ಲದವನು. [ಸಂ] 


೪೬೨ 


10 


pe 


5 


25 


35 


40 


45 


ಅನಿಕೋಧ 


ಅನಿರತಂ (ಅ). 'ಬಿಡುವಿಲ್ಲದೆ; ನಿರಂತರವಾಗಿ: ಉಪಧಾವಿಶುದ್ಧ 
ಮಂತ್ರಿಮಂಡಲದೊಳಪಿರತಂ ನಿಘರ್ಷಿಸಿಯುಂ (ಚಂದ್ರ ಪು. ೭-೬೦ ವ); 
ಪಶುಗಳನಾರಯಿದು ಕಾಯ್ತಪ್ಪನನುದಿನವು ಸವಿನಯದೊಳೀ ಕಾಯಳೋ 
ದ್ಯೋಗವೆ ತನಗೆ ನೆಲೆಯಾಗಿ ಜಂಗಮಕವಿರತಂ ಮಾಡುತ (ಬಸಪ. 
೨೩-೨). [Xಂ.] 

ಅನಿರತಪ್ರಯತ್ನ (ನಾ). ಬಿಡುವಿಲ್ಲದ ಯತ್ನ; ಸಂತತವಾದ 
ಉದ್ಯೋಗ : ಅವಿರತಪ್ರಯತ್ನದಿಂದ ತತ್ವವನ್ನು ತಿಳಿದಮೇಲೆ ಮಾನ 
ವನು ಕಾಮವಿಕಾರದಿಂದ ಪೂರ್ತಿಯಾಗಿ ಬಿಡುಗಡೆ ಹೊಂದುವನು. 
(ಕನ್ನನು. 11, ೧೦). [ಅವಿರತ * ಪ್ರಯತ್ನ] 

'ಅವಿರತಿ (ನಾ). ವಿರಕ್ತಿಯಿಲ್ಲದಿರುವುದು; ಆಸೆ ಮೊದಲಾದುವನ್ನು 
ಬಿಡದಿರುವುದು: ಮಿಥ್ಯಾದರ್ಶನ ಅಪಿರತಿ ಪ್ರಮಾದ ಕಷಾಯಯೋಗ 
ಗಳು ಬಂಧಹೇತುಗಳು (ಹಿಂದಸಾ. ೮೯). [ಸಂ.] 

ಅನಿರಲ, ಅವಿರಳ (ಗು). ೧. ವಿರಳವಲ್ಲದ ; ದಟ್ಟವಾದ; ಸಾಂದ್ರ 
ವಾದ; ನಿಬಿಡವಾದ. ೨. ನಡುವೆ ತೆರಪಿಲ್ಲದ; ಎಡೆಬಿಡದ; ನಿರಂ 
ತರವಾದ. (ನಾ). ೩. ಅಪರೂಪವಲ್ಲದ್ದು ; ಎಲ್ಲೆಲ್ಲಿಯೂ ಹೇರಳ 
ವಾಗಿ ದೊರೆಯುವಂಥದ್ದು. ೪. ನಿರ್ದೋಷವಾದದ್ದು; ರಂಧ್ರ 
ವಿಲ್ಲದ್ದು (?). ಅವಿರಳ: ೧. ಅವಿರಳ ಧೂಪಾನೋದ ಸಂಸಂಗಿ 
ಭೃಂಗಾಸ್ವಿತಂ (ಚಂದ್ರಪು. ೧-೧೫೦). ೨. ಅವಿರಳ ವಾದ್ಮಸಮೇತಂ ಧವಳ 
ಪ್ರಾಸಾದಸಾರ ದೇವಾಗಾರಂ (ಜಗವಿ. ೨-೨೩); ಕವಿತಾಭಿಮಾನದಿಂ 
ಮೇಣವಿರಳವೇಳಾಪಸರಣ ಲೀಲೆಯಿನಲ್ಲೀ ಭವಹರಚರಿತಂ (ಡಂದ್ರಪು. 
೧-೬೩). ೪. ಅವಿರಳ ಸಮ್ಮ ಕ್ಷ್ವ ದೊ ಳ 0 ಕವಿತೆಯ ಬಲ್ಮೆಯೊಳಮಾ 
ಮಹೀಮಂಡಲದೊಳ್‌ ಕವಿಪಂಪನ ಕವಿಪೊನ್ನನ ಕವಿರತ್ಸನ ದೊರೆಗ 
ಮೊರೆಗಮೇಂ ಬಂದಪರೇ (ಸುಕುಮಾ. ೧-೪೦). (ಸಂ.] 

ಅನಿರಲಿತೆ, ಅವಿರಳಿತ (ಗು). - ಅವಿರಲ೧. ಅವಿರಳಿತೆ: ಅನಿರತಾಪಗ 
ತಾನತಾರ್ತಿಯವಪಿರಳಿತ ತೇಜಃ ಪ್ರಪೂರ್ತಿಸಮಸ್ತವಿಸ್ಫೂರ್ತಿ (ಬಸಪ. 
೪೬-೪೦). ([ಸಂ.) 

ಅನಿರಳ “ಅವಿರಲ' ನೋ. 

ಅವಿರಳಗೊಳ್‌ (ಕ್ರಿ). ಒತ್ತಾಗಿ ಸೇರಿಕೊ; ಕಲಸಿಕೊ : ಜಿನಮತವ 
ನಜಕಿವಂ ಮತ್ತಿ ನಾಗಮಂಗಳನು ನೋಡುವಂದವಿರಳಗೊಂಡಿನಿಸುಂ 
ನಿಶ್ಚಯಮಿಲ್ಲೆಂತೆನೆ ಮೆಚ್ಚಿದ ತೆಜದೆ ನುಡಿವರಪ್ಪು ದಜಕಿಂದಂ (ಸಮಪ. 
೩-೬೯). [ಅವಿರಳ + ಕೊಳ್‌] 

ಅವಿರಳೆವಿಸಾರಿ (ಗು). ನಿರಂತರವಾಗಿ ಹರಡುವಂಥ ; ಎಡೆಬಿಡದೆ 
ಪ್ರಸರಿಸುವಂಥ: ಆ ರಮಣಿಯ ದೇಹದ್ಭುತಿವಾರಿಯಿನವಿರಳವಿಸಾ 
ರಿಯಿಂ ತೊಳೆದಂತಾಚಾರಮೆನಿತ್ತನಿತುಂ ವಿಸ್ತಾರಿಸಿದುದು ವಿಮಲವೃತ್ತಿ 
ಯಿಂದನವರತಂ (ಚಂದ್ರಪು. ೨-೧೪). 

(ಸೆಂ. ಅವಿರಳವಿಸಾರಿನ್‌ (ಅವಿರಳ 4 ವಿಸಾರಿನ್‌)] 

ಅನಿರಳಾಸ್ತ್ರ (ನಾ). ಎಡೆಬಿಡದೆ ಬಿಡುವ ಬಾಣ: ಅವಿರಳಾಸ್ಟ್ರಾನೀಕ 
ಡಾವರಿಸಿದವು ದಿಗುತಟವ (ಕುವ್ಯಾಭೀ. ೮-೩೬). [ಅವಿರಳ - ಅಸ್ತ್ರ) 

ಅವಿರಳಿತ "ಅವಿರಲಿತ? ನೋ. 

ಅವಿರುಪ್ಥ (ಗು). ೧. ವಿರುದ್ಧ ವಲ್ಲದ ; ಹೊಂದುವಂತಹ; ಉಚಿತ 
ವಾದ. (ನಾ). ೨. ವಿರುದ್ಧವಲ್ಲದ್ದು ; ಹೊಂದುವಂಥದು: 
ಮಾನಧನರಜಕಿದು ಪೇಟ್ಗನುಮಾನಕ್ಕ ವಿರುದ್ಧ ಮಾಗೆ ಲಕ್ಷ್ಮಾಗಮದೊಳ್‌ 
(ಕವಿರಾ. ೩-೮೬). ([ಸಂ.] 

ಅವಿರೋಧ (ಗು). ೧. ವಿರೋಧವಿಲ್ಲದಿರುವ; ವಿರೋಧವಲ್ಲದಿರುವ. 
(ನಾ). ೨. ಪ್ರತಿಸ್ಸರ್ಧೆಯಿಲ್ಲದಿರುವುದು : ಆ ಮಹನೀಯರು ಅಧ್ಯಕ್ಷ 

ಸ್ಥಾನಕ್ಕೆ ಅನಿರೋಧವಾಗಿ ಆಯ್ಕೆಗೊಂಡರು (ರೂಢಿ). [ಸಂ.] 


ಅನಿರೋಧಿ ೪೬೩ 


ಅನಿರೋಧಿ (ಗು). ನಿಕೋಧಿಯಲ್ಲದಿರುವ; ಅನುಕೂಲವಾಗಿರುವ | 
ಹೊಂದುವಂಥ : ಸಾಧನಮಂ ಸಾಧ್ಯಕೃನಿರೋಧಿಯನಜಕಿದೂಹೆಗೆಯ್ವು 
ದನುಮಿತಿಯೆನಿಕುಂ (ಕಾವ್ಯಾವ. ೬೩೪). ([ಸಂ. ಅವಿರೋಧಿನ್‌] 

ಅವಿಲಂಬ (ನಾ). ವಿಲಂಬವಿಲ್ಲದಿರುವುದು. [ಸಂ.] 

ಅನಿಲಂಬಂ, ಅವಿಳಂಬಂ (ಅ). ವಿಳಂಬವಿಲ್ಲದೆ; ಸಾವಕಾಶವಿಲ್ಲ| 5 
ದಂತೆ; ಜಾಗ್ರತೆಯಾಗಿ. ಅವಿಳೆಂಬಂ : ಮುಂಡಮಂ ಶಿ£ಸೀತ್ಪಳ್ಮ 
ವಿಳಂಬಂ ಮಾಂಸಖಂಡಂದೆಗೆದು ಸಲಿಲದಿಂ ಕ್ಪಾಲನಂಗೆಯ್ವುತಾಗಳ್‌ 
(ವೃಷವಿ. ೧೪-೪೯). [ಸಂ.] 

ಅನಿಲಂಬನ (ನಾ). ತಡಮಾಡದಿರುವುದು. [ಸಂ.] 

ಅವಿಲಂಬಿತಂ (ಅ). ಜಾಗ್ರತೆಯಾಗಿ; ಬೇಗನೆ: ಲೋಕಾಯತ ಶಾಕ್ಯ |10 
ಮತಾವಲಂಬಿಯನವಿಲಂಬಿತಂ ಗೆಲ್ಲು (ಶಾಂತಿಪು. ೮-೧೪೭ ವ). [ಸಂ.3| 

ಅನಿಲಣ (ನಾ). ಕುದುರೆಯ ಕಡಿವಾಣದ ಮೊಳೆ; ಕಡಿವಾಣದ 
ಕಬ್ಬಿಣದ ತುಂಡು: “ಅವಿಲಣಮಾಳಭೇದಮಧಮಂ ನೆರೆ | 
ಕೀಲೆೈ[ ಕಿ ನಿಕ್ಕು” (ನಾನಾರ. ೧೫೦); ಘುರುಘುರುಸ್ವನದವಿಲಣದ 
ಕೀಖನೊರೆಯ ಕಬ್ಬಿಯ ಘಣಘಣತ್ಕ್ಯಾರದ ಗಡಾವಣೆಯ (ತೊರರಾ. 
೬-೩೦-೩೬೩). [7] 

ಅನಿಲು (ನಾ). ತರತರದ ತರಕಾರಿಗಳನ್ನು ಬೆರಸಿ ಮಾಡುವ 
ಪದಾರ್ಥ : “ತರತರದ ತರಕಾರಿಗಳನ್ನು ಬೆರಸಿ ಪದಾರ್ಥಮಾಡುವುದಕ್ಕೆ 
“ಅವಿಲು ಎನ್ನುತ್ತಾರೆ (ದೇಜ್ಯೋತಿ. ೭೨); ಎಲ್ಲವೂ ಸೇರಿ ಒಂದು 
ಅವಿಲಿನಂತಾಯಿತು (ಆಳನಿ. ೧೦೩). (ದೇ. 1 ತಮಿ. ಅವಿಯಲ್‌] 

ಅವಿವತ್ತಿತೆ (ಗು). ಹೇಳಬೇಕೆಂದು ಉದ್ದೇಶಿಸದ: ಅವಿವಕ್ಷಿತ ಸಾಮಾನ್ಯ 
ಮತದ್ದುಣಯೋಗದಿನನ್ಮ ತ್ವಾರೋಪಮಶ್ಪು ದುತ್ಬೇಕ್ಷೆ ವಲಂ (ಕಾವ್ಯಾವ. 
೭೨೭), [ಸಂ.] 

ಅನಿವಕ್ರಿತನಾಚ್ಯ (ನಾ). [ಕಾವ್ಯಮಾ] ಧ್ವನಿಯ ಲ್ಲಿ ಒಂದು 
ಪ್ರಭೇದ: ಲಕ್ಷಣಾವೃತ್ತಿಯನ್ನು ಆಶ್ರಯಿಸಿ ಹೊರಡುವ “ಅವಿವಕ್ಷಿತ 
ವಾಚ್ಮಧ್ವನಿ * ಎಂಬ ವಿಭಾಗವನ್ನು ಮೊದಲು ತೆಗೆದುಕೊಳ್ಳೋಣ 
(ಭಾರಮಾ, ೨೭೬) ; "ಧ್ವನಿ? ಯು ಇದ್ದೇ ಇದೆ. ಸ್ಕೂಲವಾಗಿ ಅದನ್ನು 
ವಿಂಗಡಿಸಿದರೆ "ಅವಿವಕ್ಷಿತ - ವಾಚ? ಮತ್ತು "ವಿನಕ್ಷಿತಾನ್ಶಪರ - ವಾಚ್ಮ' 
ಎಂಬ ಎರಡು ವಿಧಗಳಾಗುತ್ತವೆ (ಧ್ವನ್ಯಾಲೋ. ೩೯). 

[ಅವಿವಕ್ಷಿತ * ವಾಚ್ಯ] 

ಅನಿವೃತ್ತ (ನಾ). ನಡೆಗೆಟ್ಟವನು; ದುಷ್ಟ; ಧೂರ್ತ: “ಅವಿವೃತ್ತನೆನೆ 
ಪೋಕನಕ್ಕು” (ಮಂಗರಾ. ೭೩-೨೫). [ಸಂ.] 

ಅವಿವೇಕೆ (ನಾ). ೧. ವಿವೇಕವಿಲ್ಲದಿರುವುದು ; ತಿಳಿವಳಿಕೆ ಸಾಲ; 
ದಿರುವುದು: ಅವಿವೇಕೆಮೆ ಸುಖಘಾತಕಮಟವೊಂದೆ ದೇಹಿಗಪ್ಪುದು 
ಸುಖದಂ (ಪಾರ್ಶ್ವಪು. ೪-೧೫೩). ೨. [ಅದ್ವೈತ] ಅಧ್ಯಾಸ; ಭ್ರಾಂತಿ; 
ಅವಿದ್ಯೆ : ಅವಿವೇಕ ಪದಕ್ಕೆ ಅಧ್ಯಾಸ, ಭ್ರಾಂತಿ, ಅವಿದ್ಯೆ ಎಂಬ ಭಾವನೆ 
ಯಿಂದ ವಿಶುದ್ಧಾದ್ವೈತ ಸಿದ್ಧಾಂತವೂ ಈ ಮಾರ್ಗದಲ್ಲೇ ಮಧ್ಯಸ್ಥ 
ವಾಗಿರುವುದು (ಹಿಂದಸಾ. ೯೯). ([ಸಂ.] 

ಅನಿನೇಕಾತ್ಮತೆ (ನಾ). ವಿವೇಕವಿಲ್ಲದಿರುವ ಮನಸ್ಸಿನಿಂದ ಕೂಡಿರು 
ವುದು; ಅವಿವೇಕಿತನ: ಅವಿನೇಕಾತ್ಮತೆಯಿಂದೆ ಮೆಯ್ಯಆಿಯದಾಂ 
ದಿಜ್ಮೂಢನಾಗಿರ್ದೆನಿನ್ನೆ ವರಂ (ಸುಕುಮಾ. ೧೨-೧೫). 

[ಸಂ. ಅವಿವೇಕಾತ್ಮತಾ] 

ಅವಿವೇಕಿ (ಗು). ೧. ವಿವೇಕವಿಲ್ಲದ ; ತಿಳಿವಳಿಕೆ ಸಾಲದ: ಅವಿವೇಕಿ 
ದಶಮುಖಂ ದೃಸ್ಟಿನಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈನೀಡುವ ಗಾಂಪ 
ನಂತೆ ರಘುವೀರವಧೂಜನಕಜೆಗೆ ಮನದೊಳಳಿಪಂ ತಂದಂ (ಸ 9 ರಾಮಾ, 
೯-೮೮). (ನಾ). ೨. ವಿವೇಕವಿಲ್ಲದವನು. (ಸಂ. ಅನಿವೇಕಿನ್‌] 


25 


90 


35 


43 


ಅವಿಶ್ಚಾಸನಿರ್ಣಯ 


| ಅವಿನೇಕಿತನ (ನಾ). ವಿವೇಕವಿಲ್ಲದಿರುವುದು : ಜೀಯ ನೀನವಿನೇಕಿ 


ತನದಲಿ ಮಗನ ಹೆಚ್ಚಿಸಿ ಸಾಕಿ ಕಲಿಸಿದೆ ಕುಟಲತನವನು (ಕುವ್ಯಾಡ್ರೋ. 
೧-೫). [ಅವಿವೇಕಿ + -ತನ] 
ಅನಿಶಾಲ (ಗು). ವಿಶಾಲವಲ್ಲದ; ಚಿಕ್ಕದಾದ: ಅವಿಶಾಲಾಂಬರ 
ವಪ್ರಸನ್ನದಿವವಸ್ಪಷ್ಟ್ರಾಧ್ವನಸ್ವಚ್ಛತೋಯಂ, » - ಓಪ್ಪಿರ್ದುದ ಭ್ರಾಗಮಂ 
(ಜಗವಿ.೪-೨೬). [ಸಂ.] 
ಅವಿಶಾಲಪರಿಧಿ (ಗು). ೧. ವಿಶಾಲವಲ್ಲದ ಆವರಣವುಳ್ಳ. ೨. ಕಂಬಳಿ 
ಯಿಂದ ಸುತ್ತುವರಿದ ಆವರಣವು ಳ್ಳ. ೧, ೨: ವಿಶಾಲಪರಿಧಿ 
ಯಾಗಿಯುಂ ಅವಿಶಾಲಪರಿಧಿಯೆನಿಸಿ ಗೃಹಮಹತ್ತರಂ ಮುನ್ನಮೆ 
ಸಮೆದುದೆಂ ಪ್ರಸ್ಥಾನಶಿಬಿರಮಂ ಪೊಕ್ಕು ಯಥೋಚಿತ ಪ್ರಸಂಗದಿ 
ನಂದಿನ ದಿವಸಮಂ ಕಳಿಸಿ (ಚಂದ್ರಫು. ೧೦-೧೭ ವ). 
[ಸಂ. (ಅ- + ವಿಶಾಲ + ಪರಿಧಿ, ಅವಿ * ಶಾಲ * ಪರಿಧಿ)] 
ಅವಿಶಿಷ್ಟ (ಗು). ೧. ವಿಶೇಷವೇನೂ ಇಲ್ಲದ; ಸಾಧಾರಣವಾದ. 
೨. ಕೂಡಿಲ್ಲದ ; ಸೇರಿಲ್ಲದ. [ಸಂ.] 
ಅವಿಶಿಷ್ಟಲಿಂಗೆ (ನಾ). [ವ್ಯಾಕ] ವಿಶಿಷ್ಟವಾದ ಲಿಂಗವ್ಯವಸ್ಥೆಯಿಲ್ಲ 
ದಿರುವುದು; ಎಲ್ಲಾ ಲಿಂಗಗಳಲ್ಲೂ, ಎಲ್ಲಾ ವಚನಗಳಲ್ಲೂ ಯಾವ 
ಮಾರ್ಪಾಡೂ ಇಲ್ಲದೆ ವರ್ತಿಸುವುದು: ಅವಿಶಿಷ್ಟಲಿಂಗ ವಚನ 
ವ್ಯವಸ್ಥೆ ಯಿಂದೊಂದಿ ಗುಂಕುಮಾಡೇಶಂಗಳ್‌ ಬವರಿಸುಗುಂಸಂಪ್ರತಿಗಂ 
ಭವಿಷ್ಯದರ್ಥದೊಳಮನ್ಯವಚನೋಕ್ತಿಗಳೊಳ್‌ (ಕಾವ್ಯಾವ. ೩೯೭). 
[ ಅವಿಶಿಷ್ಟ + ಲಿಂಗ] 
ಅವಿಶೇಷ (ನಾ). ೧. ವಿಶೇಷವೇನೂ ಇಲ್ಲದಿರುವುದು; ಸಾಧಾರಣ 
ವಾಗಿರುವುದು; ಯಾವ ವ್ಯತ್ಯಾಸವೂ ಇಲ್ಲದಿರುವಿಕೆ; ಸಮಾನತೆ : 
ಅನಿಶೇಷದಿನುಸಿರ್ವ ರೂಢಿಯನಿತಿನಿತೆನಿತೆಲ್ಲವು ಕೆಲವು: ಪಲವು ತಾಮಂತ್ಯ 
ವರ್ಣಲೋಪಮನೆ ವತ್ವಮೊದವಿಕೆ ಪಡೆಗುಂ (ಶಮದ. ೧೦೦) ; ಅವಿಶೇಷ 
ದಿನಾ ದೀರ್ಫವ್ಯವಹೃತಿ ಶಬ್ದಾಂತರಾಳದೊಳ್‌ ಪಕ್ಷದಿನುದ್ಭವಿಕುಂ 
(ಶಮದ. ೧೧೮). ೨. [ಕಾವ್ಯಮಾ] (ಕಾವ್ಯಾವಲೋಕನಕಾರನ 
ಪ್ರಕಾರ) ವರ್ಣ್ಯ್ಯಾವರ್ಣ್ಣುಗಳ ವಿಶೇಷಣಗಳು ಒಂದೆ € ರೂಪ 
ವಾಗಿದ್ದು ಉದಾರವಾದ ಬೇರೊಂದು ಅರ್ಥವು ತೋರುವ ಒಂದು 
ಅರ್ಥಾಲಂಕಾರ: ಸದೃಶಾಕಾರ ವಿಶೇಷಣಮರ್ಥಮುದಾರಂ 
ಬೇಜಕೊಂದು ತೋರ್ಪೊಡವಿಶೇಷಾಖ್ಯಂ. ಉದಾ: ಅವಿಶೇಷಕ್ಕೆ : 
ಗುರುಪರಿಣಾಹಂಗಳ್‌ ಹೀವರಂಗಳುನ್ನ ತಿಯುತಂಗಳುರ್ವರೆಗೆ ಮನೋ 
ಹರಕುಚಮಂಡಳದಂತಿರೆ ಕರಮೆಸೆವುವು ವಿಮಳ ದರ್ದುರಾದ್ರಿಗಳೆರಡುಂ 
(ಕಾವ್ಯಾವ. ೭೬೨, ೭೬೪). [ಸಂ] 
ಅವಿಶೇಷಣ (ಗು). ವಿಶೇಷಣವಿಲ್ಲದಿರುವ. [ಸಂ.] 
ಅವಿಶ್ರಾಂತ (ಗು). ೧. ಸಂತತವಾದ ; ನಿರಂತರವಾದ; ಎಡೆಬಿಡದ : 
ಅಂತವಿಶ್ರಾಂತಶ್ರೀಯನಪ್ಪುಕೆಯ್ದು (ಮಲ್ಲಿಪು. ೩-೨೩ ವ). ೨. ವಿಶ್ರಾಂತಿ 
ಹೊಂದದ. (ನಾ). ೩. ವಿಶ್ರಾಂತಿಯಿಲ್ಲದ ಸ್ಥಿತಿ. 
ಅವಿಶ್ರಾಂತವಾಗಿ - ವಿಶ್ರಾಂತಿಯಿಲ್ಲದೆ; ನಿರಂತರವಾಗಿ: ಆ 
ಮಹನೀಯರು ಅವಿಶ್ರಾಂತವಾಗಿ ದುಡಿದವರು (ರೂಢಿ). [ಸಂ.] 
ಅವಿಶ್ವಾಸ (ನಾ). ವಿಶ್ವಾಸವಿಲ್ಲದಿರುವುದು; ನಂಬಿಕೆಯಿಲ್ಲದಿರುವುದು. 
[ಸೆಂ.] 
ಅವಿಶ್ವಾಸನಿರ್ಣಯ (ನಾ). ಮಂತ್ರಿ, ಸಭಾಪತಿ ಮುಂತಾದ ಅಧಿ 
ಕಾರಿಗಳಲ್ಲಾಗಲಿಸರ್ಕಾರದಲ್ಲಾಗಲಿ ತಮಗೆ ನಂಬಿಕೆ ಸಾಲದೆಂದು 
ಸಭೆಯ ಸದಸ್ಯರು ಮಾಡುವ ನಿರ್ಣಯ : ಪುರಸಭೆಯ ಸದಸ್ಯರು 
ಪುರಸಭಾಧ್ಯ ಕ್ಷರ ಮೇಲೆ ಅನಿಶ್ವಾಸನಿರ್ಣಯವನ್ನು ತಂದರು (ರೂಢಿ). 
[ಅವಿಶ್ವಾಸ * ನಿರ್ಣಯ] 


ಅವಿಶ್ವಾಸಿನಿ 


ಅವಿಶ್ವಾಸಿನಿ (ನಾ). ವಿಶ್ವಾಸವಿಲ್ಲದವಳು ; ನಂಬಿಕೆಯಿಲ್ಲದವಳು: 
"ಬನ್ನಿ ನಾನು ಅನಿಶ್ವಾಸಿನಿಯಾಗಿದ್ದರೆ ನೀವು ಅದನ್ನು ಕಣ್ಣಾರೆ ನೋಡ 
ಬಹುದು? (ಕಪಾಕುಂ. ೯೭). [ಸೆಂ. ಅನಿಶ್ವಾಸಿನೀ] 

ಅನಿಷಮ (ಗು). ವಿಷಮವಲ್ಲದ; ಸಮವಾದ; ಏರುಪೇರಿಲ್ಲದೆ 
ಒಂದೇ ಸಮನಾದ: ಸಮಮೆಂಬುದು ಬಂಧದೊಳವಿಷಮಂ ಮೃದು 
ಸ್ಫುಟಿವಿಮಿಶ್ರವಿನ್ಮಾಸಪದಕ್ರಮದಿಂ ಮೂಜು ತೆಆಂ (ಕಾವ್ಯಾವ. ೫೦೧). 

[ಸಂ.7 

ಅನಿಷಯ (ಗು). ೧. ವಿಷಯವಲ್ಲದ; ತಿಳಿಯಲು ಶಕ್ಯವಲ್ಲದ; 
(ಇಂದ್ರಿಯ) ಗೋಚರ ವಲ್ಲದ: ಮಾಂಸನಯನಾವಿಷಯಮೆಲ್ಲ 
ಮಪ್ರತ್ಯ ಕ್ಷಮೆಂಬೀ ಜಡವಾದಮಂ ಕಂಡು (ಶಾಂತಿಪು. ೮-೧೪೧ ವ). 
೨. ಪಾತ್ರನಲ್ಲದ; ಅಪಾತ್ರವಾದ; ಗುರಿಯಲ್ಲದ. (ನಾ). 
೩, [ಬೌದ್ಧ] ಪರಮಾರ್ಥವಾದ ಶೂನ್ಯತತ್ತ್ವವನ್ನು ಉಪದೇಶಿ 
ಸುವ ಶಬ್ದಗಳಲ್ಲಿ ಒಂದು : ಪರಮಾರ್ಥನಾದ ಶೂನ್ಯತತ್ವನನ್ನು ಅನಭಿ 
ಲಸ್ಕ, ಆನಾಜ್ಞೇಯ ... ಅವಿಷಯ... ಇತ್ಮಾದಿ ಶಬ್ದಗಳಿಂದ ಉಪ 


ಡೇಶಿಸುವರು (ಹಿಂದಸಾ. ೪೧). [ಸೆಂ.]- 
ಅನಿಸಂಗ (ನಾ). ಪ್ರೀತಿ; ಆಸಕ್ತಿ; ಉತ್ಕಟವಾದ ಪ್ರೇಮ: 


“ ಅಭಿಸ್ವಂಗ- ಅವಿಸಂಗ * (ಶಬ್ದಾನು. ೧೫೧ ಪ್ರಯೋ). 
[< ಸಂ. ಅಭಿಸ್ವಂಗ] 
ಅವಿಸಂವಾದ (ಗು). ವಿರೋಧವಲ್ಲದ; ಪ್ರತಿಭಟನೆಯಿಲ್ಲದ; 
ಅಲ್ಲವೆನ್ನಲಾಗದ ; ಅಸಾಂಗತ್ಯವಿಲ್ಲದಿರುವ: ಪಗೆವಂಗಂ ಕೆಳೆಯಂ 
ಗಮಾರ್ದ್ರಮತಿಯಂ ತ್ವನ್ಮೂರ್ತಿ ತೀರ್ಥೇಶ ಮಾಡುಗುಮಾಳೋಚಿಸೆ 
ನಿನ್ನ ತತ್ತ್ವ ಮ[ವಿ]ಸಂವಾದಂ ದುರಾಪಂ ಗುಣಾಬ್ಕಿ ಗಭೀರಂ 
ಭವದೀಯಂ (ಶಾಂತಿಪು. ೮-೧೫೮). [ಸಂ.] 
ಅನಿಸು (ಕ್ರಿ). ಎ ಅವಿಚು: ಇದನಾಂ ಕೈಯೊಳನಿಸಿರ್ಪೆಂ (ಮಿತ್ರಗೋ. 
೨೭) ; ಅವಳನಂತವುರದೊಳೇ ಅವಿಸಿದಳ್‌ (ಮಿತ್ರಗೋ. ೫೧); ಅಂಸ 
ದೊಳುಗುರ್ಪೊಯ್ಲವಿಸಿ ಚತುರ್ದಶಿಯೊಳ್‌ ಕೂಡುವಿನಂ (ಮನ್ಮ ವಿ. 
[ಅಪ್ಲಿ + -ಇಸ್ಕು] 
ಅವಿಸೋಢ (ನಾ). ಕುರಿಯ ಹಾಲು : “ಅವಿಸೋಢಂ, ಅವಿಮರೀಸಂ, 
ಅವಿದೂಸಂ -ಈ ೩ ಕುಜಸಿಯ ಪಾಲ್‌” (ಹಲಾಯು. ೪೭-೧೨೮). [ಸಂ.] 
ಅನಿಸ್ಪಷ್ಟ (ಗು). ಸ್ಪಷ್ಟವಿಲ್ಲದ; ತಿಳಿಯಲು ತೊಡಕಾದ; ಅಸ್ಪಷ್ಟ 
ವಾದ. [ಸಂ.] 
ಅನಿಹಿತ (ಗು). ೧. ಶಾಸ್ರ್ರೋಕ್ತವಲ್ಲದ; ಶಾಸ್ತ್ರವಿರುದ್ಧವಾದ. 
೨. ವಿಹಿತವಲ್ಲದ. "ಅವಿಹಿತವೇಗ ಪರಾ. [ಸಂ.] 
ಅವಿಹಿತವೇಗ (ನಾ). ಹಿತವಲ್ಲದ ವೇಗ; ತಕ್ಕ ವೇಗವಿಲ್ಲದಿರುವಿಕೆ: 
ಅವಿಹಿತವೇಗಮೇಟಕ್ಸಿಯ ಜವಂ ವ್ರಣಮಕ್ಷತಕಾಯಮೆತ್ತಿ ಕಟ್ಟುವ ಮದ 
ಮುಣ್ಮಿ ಸೋರ್ವ ಸೊನೆ ಬೀಟ್ವಿ ಗಜಧ್ವಜಮಂಬರಕ್ಕೆ ನಿಳ್ಕುವ 
ಜಯಕೇತು ಸಂದೆಯದ ದಂದುಗಮಂ ಕಿಡಿಸಿತ್ತು ಮುಂದಣೋಡುವ 
ರಿಪುದಂತಿಗಂ ಪೆಜಗಣಟ್ಟುವ ಅಟ್ಟರ ಮೇರುದಂತಿಗಂ (ಕಾವ್ಯಾವ. ೬೨೦). 
[ಅವಿಹಿತ * ವೇಗ] 
ಅವಿಹಿತಸಂಹಿತೆ (ನಾ). [ವ್ಯಾಕ] (ಸಂಧಿಮಾಡಬೇಕಾದ ಸ್ಥಳದಲ್ಲಿ 
ಸಂಧಿಮಾಡದೆ) ಅನುಚಿತವಾದ ಕ್ರಮದಲ್ಲಿ ಶಬ್ದಗಳನ್ನು ಜೋಡಿ 
ಸುವುದು; ವಿಸಂಧಿ : ಅವಿಹಿತ ಸಂಹಿತೆ ಮೇಣ್‌ ಸಂಧಿವಿರೂಪಂ ಬಗೆಯೆ 
ತಾಂ ವಿಸಂಧಿಯೆನಿಕ್ಕುಂ ಉದಾ: ಅಸಿಯ ಒಣಕೆ ಬೆಸದ ಪೆಟ್ಟಿಗೆ 
ಮಿಸುಗುವ ಆರಂ ತೊಳಪ್ಪ ಕನ್ನವುರಂ (ಕಾವ್ಯಾವ. ೪೩೯, ೪೪೦). 
[ಅನಿಹಿತ + ಸಂಹಿತೆ] 
ಅನಿಳೆಂಬಂ "ಅನಿಲಂಬಂ' ನೋ. 


೩-೨೪), 


೪೬೪ 


0 


25 


$5 


ಅವುಂಡಲಗೆ 


ಅನೀಚಿ (ಗು). ೧. ತೆರೆಯಿಲ್ಲದ ; ಅಲೆಗಳಿಲ್ಲದ. (ನಾ). ೨. ಒಂದು 
ನರಕದ ಹೆಸರು: ಈ ಧರ್ಮ್ಮಮನಳಿದಾತಂ ಅವೀಚಿ ಮೊದಲಾಗೆರ್ಪೆ 
ತ್ತೆಂಟು ಕೋಟ ನರಕದೊಳೊಳ್ಳುಂ (ಸೌಇಇ. X1-, ೨೨-೪೩ ; 897). 
[ಸಂ.] 
ಅವೀರೆ (ನಾ). ಗಂಡನೂ ಮಗನೂ ಇಲ್ಲದ ಹೆಂಗಸು. [ಸಂ. ಅವೀರಾ] 
ಅವು, (ಕ್ರಿ). ಒನಕೆಯಿಂದ ಕುಟ್ಟು; ಇಡಿ: *ಅವು- ಮುಸಲಕ್ರಿಯಾ 
ಯಾಂ” (ಶಮಧಾ. ನ) ; ಅವು ತವು ಇತ್ಯೇತಯೋರ್ಧಾತ್ವೋಃ ಇಕಾರಾ 
ದೇಶೋ ಭವತಿ (ಶಬ್ದಾನು. ೪೩೩). "ಅವಲ್‌”, "ಅವಲಕ್ಕಿ? ಪರಾ. [?] 
ಅವ್ರು "ಅದ್ದು' ಸರಾ. 
ಅವ್ಳು (ಪ್ರ). ಕೃದಂತಭಾವನಾಮಸೂಚಕ ಪ್ರತ್ಯಯ : ಮೆಚ್ಚನಾನೀ 
ಧರಣಿಯುಳಿರವಾನೆನ್ನು ಸನ್ಮಾಸನಂಗೆಯ್ದು (ಎಕ. 11, ೮೮-೩ ; 700). 
[ಇರ್‌ + -ಅವು - ಇರವು) ; ರಿಸಿಯರ್ಕಳ ಬರವಂ ಕಂಡು (ವಡ್ಡಾರಾ. 
£ ಬರ್‌ + -ಅವು ಎ ಬರವು] ಒಲವೆಂಬುದಿಂತುಟಾಗಡೇ 
(ಆದಿಪು. ೧೨-೪೧). £ಒಲ್‌ + -ಅವು ಎ ಒಲವು] ; ಚೆಲ್ವಾದ ತೊಡವು 
ಗಳೊಳಂ (ಜಗವಿ. ೬-೧೬ ವ). ತೊಡು * -ಅವು ೬ ತೊಡವು. 
ಅವುಂಕಿಸು, ಅವುಕಿಸು (ಕ್ರಿ). ಹಿಸುಕುವಂತೆಮಾಡು ; ಅದುಮಿಸು; 
ಮೆಟ್ಟಿಸು: ಎಡೆಯಾಗದ ಮೃಗಮನವುಂಕಿಸಲುಮೊಲ್ಹು(ಮೊಲ್ಲ)ದ ನಲ್ಲ 
ರಂತೆ ಮಿಡುಕಿಸಲುಂ (ಪಂಪಭಾ. ೫-೪೩ ವ) ; ಧೃತಿಯಂ ಬಿಡದೆ ತೆರಳ್ನಪೆ 
ನೆನುತವುಂಕಿಸಲೊಡನೆ ಹುಲಿಗೆಚಟೆಯರಸನಾಕ್ಷಣದೊಳಗೆ ಹರಿತಂದು 
(ಬಸಪು. ೪೪-೬). ಅವುಕಿಸು (3). 
[ಅವುಂಕು (ಆ ಅಮುಂಕು)- -ಇಸ್ಕು] 
ಅವುಂಕು "ಅಮುಂಕು' ನೋ. 
ಅವುಂಕುಹ, ಔಂಕುಹ (ನಾ). ಅಮುಕುವಿಕೆ : ಬದ್ದಿಸಂ (ಬಡ್ಡಿ ಸಂ)ಎ 
ಅವುಂಕುಹಂ (ಶಮದ. ಪರಿ. ೧). ಔಂಕುಹ : “ಬದ್ದಿಸುಯೆಂದೊಡೌಂ 
ಕುಹಂ (ಕಬ್ಬಿಕ್ಕೆ. ೮೮). 
[ಅವುಂಕು (ಆ ಅಮುಂಕು) + -ಹ್ಯ (ಆ -ಪೃ)] 
ಅವುಂಗುರು (ನಾ). ಹಿರಿಮದ್ದಿನ ಬೇರು; ಅಂಗರಬೇರು; ಅಶ್ವ 
ಗಂಧಿ: ಸವಳದೆ ಸಿತಫೃತ ಮಿಶ್ರಿತಮವುಂಗುರುಂ ಸೂಸಲೆಂಬಿವಂ ಸೇವಿಸೆ 
ಪುಷ್ಚಿನಿವರ್ಧನಮಕ್ಕುಂ (ಲೋಕೋಪ. ೯-೭). [ಆ `ಅಂಗುರ್‌] 
ಅವುಂಡಲ "ಅವುಡಲ' ನೋ. 
ಅವುಂಡಲಗೆ, ಅವುಡಲಕೆ, ಅವುಡಲಕ್ಕೆ, ಅವುಡಲಗೆ, ಅವುಡಲಿಕೆ, 
ಆವುಂಡಲಗೆ, ಆವುಂಡಲಿಗೆ (ನಾ). ಹರಳುಗಿಡ; ಔಡಲಗಿಡ : 
ಅವುಂಡಲಗೆಯ ಬಿತ್ತಿನಂತೆ ಬಂಧಮಿಲ್ಲಪ್ಪುದಜಿಂ (ಪಸಾರ. ೧೧೭೯-೭). 
ಅವುಡಲಳೆ: ಏರಂಡ, ವೃಡಂಬಕ, ವರ್ಧಮಾನ... ಅವುಡಲಳೆ ” 
(ನಾಚರಾ. ಕ). ಅವು ಡಲ ಕ್ಕೆ: ಅನೆಯನಟ್ಟವುಡಲಕ್ಕೆಯಂ ಮಣಕ 
ಗೊಂಡರೆಂಬಂತೋಡಿಪೋಗಿ ಕೋಂಟಿಯಂ ಮಜಕಿಗೊಂಡು (ಪಾರ್ಶ್ವಪು. 
೩-೧೨೯ ವ). ಅವುಡಲಗೆ: ತುಲಸಿಯ ನುಗ್ಗಿಯ ತಗ್ಗಿಯ ಬೆಳೆದಾ 
ವುಡಲದಗೆ£ಲಗೆ3ಯ ಕೆಕ್ಕೆಯೆಕ್ಕೆಯ ಪತ್ರಂಗಳೊಡನೆ ತೆಗಪಿಕೊಂಡದ 
ಆಕೊಳು ಸೇಕಂಗೆಯ್ಕೆ ಪತ್ರಸೇಕಂ ದಿವ್ಯಂ (ಅಶ್ವ ಶಾ. ೧೦-೨೧). 
ಅವುಡಲಿಕೆ: ಪಾರ್ವಂ ಪೋಗಿ ಎಳೆಯುನ್ಮತ್ತಡೆಲೆ ಪಣ್ಣೆಕ್ಕೆ ಯೆಲೆಯವು 
ಡಲಿಕೆಯೆಲೆಗಳನು . .. ತಂದೀಶ್ವರ ಸರ್ವಾಂಗದೊಳು ಪೂಸಿ (ಬಸಪು. 
೧೬೨೭) ; ಅವುಡಲಿಕೆಯಾ ಮಜಕಿಗೊಳ್ವಂತೆ (ನಿ € ತಿ ವಾ. ೨೬-೫೬). 
ಆವುಂಡಲಗೆ: ಸಲೆ ಪಂದಿಯ ನೆಣನುಮನಂಕೊಲೆಯ ಕಷಾಯಮುಮ 
ನೆಜಕಿಗೆ ಮೂಲದೊಳಾವುಂಡಲಗೆಗಿದಚ್ಚರಿಯೆನೆ ಪಾಗಲಕಾಯ ಕ್ಳುಂ 
(ಲೋಕೋಪ. ೬-೫೪). ಆವುಂಡಲಿಗೆ : ಬರಿವದಣೆ ಸುಣ್ಣಗಂದಿಗೆ... 
ತವಸಿ ಆವುಂಡಲಿಗೆಯುಮಾ (ಅಶ್ವಶಾ. ೧೦೨-೬೦). [ಆಅವುಂಡಲ + ಇಗೆ) 


೯೦-೧೯). 


ಅವುಂಡಿ 


೪೬೫ 


ಅವುಡುಗಚ್ಚು, 


ಅವುಂಡಿ (ನಾ). (1): ಇಂತು ಧರೆಯೊಳುಳ್ಳ ಹದಿನೆಂಟು ನಗರವು! | ಅವುಚು "ಅಮರ್ಚು' ನೋ. 


ಸಂತತ ಅವುಂಡಿಯ ಪರವೂ (ದೇವಾಂಪು. ೩-೩೪). [2] 

ಅವುಂಡು, ಅವುಡ್ಕು, ಔಂಡ್ಕು, ಔಡ್ಕು (ನಾ). ೧. ದವಡೆ. ೨. ಕೆಳ 
ತುಟ: “ವಕಾರಡಾೌತ್ವಕ್ಕೆ : ಕವುಂಗು - ಕೌಂಗು, ಅವುಂಡು - ಔಂಡು” 
(ಶಮದ. ೧೬೮ ಪ್ರಯೋ). ಅವುಡ್ಕು ೨: ಆಸುರತರಮಾಗೆ ಕರ್ಚಿದವುಡುಂ 
ಬೆರಸು (ಗದಾಯು. ೪-೫೩); ಕರ್ಟಿದೀಯವುಡ ಪಾಂಗು (ಬಂಹರಿ. 
೩-೧೨); ಬಡವನ ಕೋಪ ಅವುಡಿಗೆ ಮಾರಿ (ಗಾದೆ). `ಔಂಡ್ಕು : 
೨. “ಅವುಂಡು - ಔಂಡು” (ಶಮದ. ೧೫೭ ಪ್ರಯೋ). ಔಡ್ಕು : 
೨. ಕರ್ಚಿದೌಡುರ್ಚಿದ ಬಾಳ್‌ ಇಜಕಿಯಲನುಗೆಯ್ದ ಕೈ (ಗದಾಯು. 
೪-೨೭); ಔಡಂ ಕರ್ಚಿ ಮಹಾ ರೌದ್ರಭಾವದಿಂದಂ ಕೆಡೆದಂ (ಬಂಹರಿ. 
೧೨-೪೩) ; ಹುಬ್ಬುಗಳನುಜಕಿ ಬಿಗಿದೌಡನೊಡೆಯೊತ್ತಿ (ಕುವ್ಯಾದ್ರೋ. 
೧೯-೧೩). 

ಔಡುಕಡಿ, ಔಡಗಿ - ಕೋಪದಿಂದ ಹಲ್ಲುಕಡಿ, ತುಟಿಯನ್ನು 

ಕಚ್ಚು (ಸ್ಕಾಂಡರ್‌). (ದೇ. ॥ ತೆಲು. ಅವುಡು, ಔಡು] 

ಅವುಂಡುಗರ್ಚು, ಅವುಡುಗಚ್ಚು,, ಅವುಡುಗರ್ಚು, ಔಂಡುಗರ್ಚು, 
ಔಡುಗಚ್ಚು,, ಔಡುಗರ್ಚು (ಕ್ರಿ). (ಹಲ್ಲುಗಳಿಂದ) ತುಟಿಯನ್ನು 
ಕಚ್ಚು; ಹಲ್ಲುಮುಡಿ ಕಚ್ಚು: ಕರಿಪೋತಮವುಂಡುಗರ್ಚಿ ಕೇಸರಿಣಿಯ 
ಕೆಚ್ಚಲಂ ತುಡುಕುತುಂ ಪರಿದತ್ತು (ಪಂಪಭಾ. ೭-೮೦). ಅವುಡುಗಚ್ಚು,: 
ಅವುಡುಗಚ್ಚುತ್ತಿದ್ದನು (ಗಂಮಾಯಿ. ೧೩೧) ; ಸಿಟ್ಟಿನಿಂದ ಅವುಡುಗಚ್ಚಿ 
(ಪ್ರಕಾಶ. ೪೯). ಅವುಡುಗರ್ಚು : ಪುರ್ವಗಳ್‌ ಬಿಗಿದವುಡುಗರ್ಚಿ 
ಮಂಡಿಗಳನಿಟ್ಟು (ಚಿಬಪು. ೪೦-೯). ಔಂಡುಗರ್ಚು : ತೊಡೆಯಿಂದಿ 
ಜುಂಕದಿರು,.. ಔಂಡುಗರ್ಚದಿರ್‌ (ಲೀಲಾನ. ೨-೧೨೦); ಹುಂಕೃತಿಯಂ 
ಮಾಡುತುಮೌಂಡುಗರ್ಚಿ ಕಿಸುಗಣ್ಬಿಟ್ಟಚ್ಛುತಂ ರಂಜಿಕುಂ (ಜಗವಿ. 
೩-೬೦). ಔಡುಗಚ್ಚು, : ಆಲಿಯಲಿ ಕಿಡಿಸೂಸೆ ಮಾಸೆಯ ಮೇಲುದಿರು 
ಹುತಲೌಡುಗಚ್ಚಿ . * * ಪಾರ್ಥನಿದಿರಾದ (ಕುವ್ಯಾಭೀ. ೬-೧೩) ; ಕೇಳುತ 
ಕಿಡಿಕಿಡಿಯಾಗಿ ಮಾ ಗ ಧ ನು ಮೈತೊಳೆದೆದ್ದೌಡುಗಚ್ಚಿದನು (ಭರಚ. 
೨೪-೪೪). ಔಡುಗರ್ಚು : ಬಿಡದೌಡುಗರ್ಚಿ ನೋವಿಂದಡಿಗಡಿಗಹಹಾ 
ಯೆನುತ್ತುಂ (ಧರ್ಮಾಮೃ. ೧-೧೪೩). [ಅವುಂಡು * ಕರ್ಚು] 

ಅವುಕಾಟ, ಔಕಾಟ (ನಾ). ಒತ್ತಡ; ಅಮುಕುವಿಕೆ; ಅದುಮು 
ವುದು. ಔಕಾಟಿ: ಆ ಪ್ರದೇಶದ ಮೇಲ್ಮಡೆ ದಟ್ಟಿವಾದ ಬಂಡೆಯಿರುವುದ 
ರಿಂದ ಇದರ ಕೆಳಗಡೆ ಎಣ್ಣೆಯೂ ಅನಿಲವೂ ಸೇರುತ್ತ ಸೇರುತ್ತ ಎಣ್ಣೆಯ 
ಮೇಲಿನ ಔಕಾಟವು ಹೆಚ್ಚುವುದು (ವಿಜ್ಞಾನ. ೧-೧೮೩). 

[ಅವುಕು (ಆ ಅಮುಂಕು) + -ಆಟ್ಕ) 

ಅವುಕಿಸು "ಅವುಂಕಿಸು' ನೋ. 

ಅವುಕು "ಅಮುಂಕು' ನೋ. 

ಅವುಕುಳಿ (ನಾ). ಕುಟ್ಟುವುದೇ ಸ್ವಭಾವವಾಗಿ ಉಳ್ಳವನು: ಅವು 
ಕುಳಿ, ತಪ್ಪಂ (ಶಬ್ದಾನು. ೪೭೩ ಪ್ರಯೋ). [ಅವು *-ಕುಳ್ಳಿ) 

ಅವುಗು, ಔಗ್ಕು (ನಾ). "ಹಾಲುಖೋವದಿಂದ ಮಾಡಿದ ಕಡುಬು” 
(ಸಿದ್ಧರಾ. ಕೋಶ) : ಹಾಲಲವುಗು ಹಾಲವುಂಡೆ ಹಾಲಮಂಡಿಗೆಗಳನಟ್ಟು 
(ನೈಜರ. ೯೨-೨೪) ; ಫೇಣಿ ಗಾರಿಗೆ ಇಡ್ಡಲಿಗೆ ಅವುಗು ತಿಜಕಿಸೇವಗೆಯನು 
(ಸಿದ್ಧರಾ. ೮-೮೫) ; ಎಳ್ಳ ಕಚ್ಚರಿ ತುಪ್ಪ ಹಾಲು ಮೊಸರು ಅವುಗು... 
ಬಲಿಯಂ ಕೊಡಲು (ಬಾ ಲ ಚಿ. ೧೩೨-೨); ಪತ್ನಿಯು ಇವನ ಗಂಗಾಳ 
ದಲ್ಲಿ ಆವುಗನ್ನಿಟ್ಟು ಬಿಸಿ ಬಿಸಿ ಅಣ್ಣೆವಾಲನ್ನು ಬಡಿಸುತ್ತಿದ್ದಾಗ (ಬೆಳುವ. 
೧೦೫). ಔಸಗ್ಯು : ಕಳವೆಯಕ್ಕಿಯ ಪಿಟ್ಟಿಂದು ಕಾವಲಿಯೊಳೆಆಕಿದೌಗ 
ನಡುವೆನೆಂಬನುಮಂ (ಧರ್ಮಾಮೃ. ೧೧-೩೫); ಆ ಔಗು (ಶಬ್ದಾನು. ೪೩ 


»- (ಟ್ಟೆ 


ವ್ಯಾ ಖ್ಯಾ 


5| ಅವುಟ್ಮು (ನಾ). ಸಿಡಿಮದ್ದನ್ನು ಹಾರಿಸುವ 


45 


ಅವುಟ್ಮು (ನಾ). “ಮೂರುವರೆ? (ಬಸಪು. ಕೋಶ) : ನಿಮ್ಮ ನೋಟಿವ 
ನಂತಸುಖ ಕೂಟ ಪರಮಸುಖ ಅವುಟುಕೋಟ ರೋಮಂಗಳೂ 
ಕಂಗಳಾಗಿ ನೋಡುತ್ತಿದ್ದೆನು (ಬಸವ. ೪೯೧). (1?) 


ಸಣ 
ಣಾ 


ಫಿರಂಗಿ. 
"ಅವುಟುಗುಂಡು' ಪರಾ. [?) | 

ಅವುಟ್ಮು (ನಾ). ೧. ಜೋರು; ಜಂಭ; ಆಡಂಬರ (?): ಸಾಟು 
ಕೈಯಲ್ಲಿದ್ದಾಗ ಅವುಟು ಮಾಡಿದ್ದೇ ಬಂತು (ಗಾದೆ) ; ಅವುಟು ಇದ್ದ 
ವನಿಗೆ ಸೌಟನಿಂದ ಹೊಡೆದೆ ಹಾಗೆ (ಗಾದೆ). ೨. ತೋರಿಕೆಯ ಮಾತು ; 
ದಿಟವಲ್ಲದ ನುಡಿ; ಸೋಗಿನಮಾತು : ಏನು ಅವುಟು ಹೊಡೆಯುತ್ತೀ 
ಯಪ್ಪ (ರೂಢಿ). [ಆ ಆವುಟ?) 

ಅವುಟುಗುಂಡು (ನಾ). ಸಣ್ಣಫಿರಂಗಿಯಿಂದ ಹೊಡೆಯುವ ಸಿಡಿ 
ಮದ್ದಿನ ಗುಂಡು (ಕ). [ಅವುಟ್ಕು * ಗುಂಡು] 

ಅವುಠಾಣ (ನಾ). [ಸಂಗೀತ] ನಿಲುಗಡೆ (?) : ತಾನ ಮೊದಲಿವು ಮುನ್ನ 
ವವಆಕೊಳು ಗಾನಪೊಪ್ಪುವ ದಂಡಿಗೆಯನವಧಾನಿಸುತ ಮಿಗೆ ಮೇಘ 
ಚಾಳನವೊಡನೆಯವುಠಾಣಮಾನಿತಂ ನವಠಾಣಮುಂ . .. ಅಮರ್ದಿರಲು 
(ಬಸಪು. ೧೯-೪). "ಅವಠಾಣ? ಪರಾ. [ಆ ಸಂ. ಅವಸ್ಥಾನ] 

ಅವುಡಲ, ಅವುಂಡಲ, ಔಡಲ (ನಾ). ಹರಳುಗಿಡ; ಹರಳು; 
ಏರಂಡ: “ಗ್ರಾಮರುಹಮೇರಂಡಮೆಂದೊಡವುಡಲಮದಕ್ಕು * 
(ಮಂಗರಾ. ೪೧-೩೪) ; ಬೂದಿಗುಂಬಳದ ಬೇರು, ಅವುಡೆಲದ ಬೇರು, 
ನೆಗ್ಗಿಲ ಬೇರು, ಈ ಮೂರನೂ ಪ್ರತ್ಕೇಕ ಐದುವರಹ ತೂಕವನು ಎರಡು 
ಮಾನ ನೀರಲ್ಲಿ ಹಾಕಿ ಕಷಾಯವ ಮಾಡಿ ಚತುರ್ಭಾಗಾವಶೇಷವಾಗಿ 
ಕಾಸಿ ಹಾಲು, ಸಕ್ಕರೆ ಬೆರಸಿ ಸೇವಿಸಲು ಗರ್ಭಿಣಿಯರ ಶೂಲೆ ಶಮನ 
ವಹುದು (ವೈದ್ಯಸಾ. ೪೬೬-೩೪೬ ಪೀಕೆ). ಅವುಂಡಲ (8). ಔಡಲ: 
ಕೋಂಟಿಯಂ ಕೆಡಸಿಸಿ ಔಡಲಮಂ ಬಿತ್ತಿಸಿ ಆ ವಸ್ತುವಾಹನಂಗಳಂ 
ದೇಗುಲಂಗಳ್ಗಂ ಪಾರ್ವರ್ಗಮಿತ್ತುಂ (ಚಿಕವಂ. ೧೨-೧೨). 

(ದೇ. ॥ ಶಮಿ. ಅಮಣ್ಣ ವರ್‌, ಆಡಮ್‌, ಆಟಲೈ, ಅಮಣಕ್ಕು ; 
ಮಲ. ಅನುಣಕ್ಕು; ತುಳು. ಅಲುಂಬುಡೆ, ಅಲುಂಬುಡೆ ; ಕೊಡ. ಅಣಕೆ; 
ತೆಲು. ಆಮುದ ; ಕೊಲಾ. ಆಮೆದ್ದಾ, ಅಮೆದ. / ಸೆಂ. ಅಮಂಡ, 
ಅಮಂಡಕ, ಏರಂಡ) 

ಅವುಡಲಕೆ "ಅವುಂಡಲಗೆ? ನೋ. 

ಅವುಡಲಕ್ಕೆ "ಅವುಂಡಲಗೆ' ನೋ. 

ಅವುಡಲಗೆ "ಅವುಂಡಲಗೆ' ನೋ. 

ಅವುಡಲಿಕೆ "ಅವುಂಡಲಗೆ? ನೋ. 

ಅವುಡು,, ಔಡ್ಕು (ಕ್ರಿ). ೧. ಹಲ್ಲಿನಿಂದ ಕಚ್ಚು, ಅಗಿ: ಉರಗ 
ನವುಡಿದೊಡದಆ ವದನದೊಳಿರದೆ ಮೇಣಾ ದಸ್ಟದೇಹದೊಳಿರದೆ ರುಧಿರವು 
ಹರೆವವೊಲು (ಕುವ್ಯಾಉ. ಓರಿಇ. ೩-೧೩). ಔಡ್ಗು : ೧. "ಔಡು- ದಂತ 
ಚರ್ವಣೇ ? (ಶಮಧಾ) ; ಕಂಗೆಟ್ಟು ಡೆಂಡೆಣಿಸಿ ಸರಳಿಸುವ ಹರ೦ಣಂಗಳಂ 
ನೋಡಿ ಮುಜಾದೌಡಿ ಕೆಡಹಿದವು ದೀಹದ ಹುಲಿಗಳು (ಸೋಮಚ. ಪರಿ. 
೩೨) ; ಪೊಟಲೊಳಗಿರ್ದ ದುಷ್ಪವ್ಯಾಳಂ `ಮುಳಿದೆನ್ನ ಕೈಯನಾಡಲ್‌ 
(ದಶಕು. ೭-೧೦೧) ; ಸರ್ಪನೌಡಿದ (ಪಾಠಾಂ. ಗೊಡ್ಡಿದ?] ಕಪ್ಪೆಯಂತೆ 
(ಲಶಿಚಿಂ. ೨೧-೧೮). ೨. “ಮೆಲಕಾಡಿಸು ? (ಗಂಗಾಮ. ೬೧). ([?) 

ಅವುಡ್ಕು "ಅವುಂಡು? ನೋ. 

ಅವುಡ್ಕು, ಔಡ್ಯು (ನಾ). ೧. ಕಾಳು; ಅಗುಳು (೪). ಔಡ್ಕು 
(ಸ್ಕಾಂಡರ್‌). ೨. ಒರಟಾದದ್ದು ; ನುರಿಯದ್ದು (ಸ್ಯಾಂಡರ್‌). [?] 

ಅವುಡುಗಚ್ಚು, "ಅವುಂಡುಗರ್ಚು' ನೋ. 


30 


ಅವುಡುಗಚ್ಚು, 


ಅವುಡುಗಚ್ಚು,, ಔಡುಗಚ್ಚು (ನಾ). ತುಟಿಯನ್ನು ಹಲ್ಲುಗಳಿಂದ 
ಕಡಿಯುವುದು. ಔಡುಗಚ್ಚ್ದು: ಒಳಗೊಳಗೆ ಸನ್ನೆಗಳೋರೆ 
ಗೊರಳುಗಳೌಡುಗಚ್ಚುಗಳ (ಕು ವ್ಯಾ ಕೆ. ೧-೨೦); ಸರಳ ಕೆನ್ನೆಯ ಬಿಗಿದ 
ಹುಬ್ಬಿನ ಮುರಿದ ಮಾಸೆಯಲೌಡುಗಚ್ಚಿನ ಕುರುಕುಲಾಂತಕ ಭೀಮ 
ಬಿಟ್ಟಿನು ಸೂಠಿಯಲಿ ರಥವ (ಕುವ್ಯಾಕ. ೧೦-೩೫). 
[ಅವುಡ್ಕು (ಆ ಅವುಂಡು) * ಕಚ್ಚು (ಆ ಕೆರ್ಚು)] 
ಅವುಡುಗಡಿ, ಔಡುಗಡಿ (ಕ್ರಿ). ೬ ಅವುಂಡುಗರ್ಚು. ಔಡು ಗಡಿ: 
ಹೋಗೆನುತ್ತೌಡುಗಡಿದು ಪಲ್ಲಿಂದು ಘುಡುಘುಡಿಸಿ ಮರಳಿದನು ಛಲದಂಕ 
ಭೀಮಂ (ಸೌಂದಪು. ೧೬-೩೦). [ಅವುಡ್ಕು (ಆ ಅವುಂಡು) + ಕಡ್ಗಿ] 
ಅವುಡುಗರ್ಚು "ಅವುಂಡುಗರ್ಚು? ನೋ. 
ಅವುಡೂಲು (ಕ್ರಿ). ದವಡೆಯನ್ನು ಊರು (?) : ಅಖಿಳದಿಗ್ಗಜರಾಜಿ 
ಯವುಡೂಜಕಿ ಮಣ್ಣ ಚ್ಚಿದವು (ಚೆಬಪು. ೪೮-೨೨). 
[ಅವುಡ್ಕು (ಆ ಅವುಂಡು) * ಊಖ್ಯು] 
ಅವುತ (ನಾ): ತೆರಿಗೆಯಲ್ಲಿ ಮಾಫಿ (?): ಲೋಕಯ್ಯಂತು x x x 
ಗಾಮುಣ್ಣಗೆ ಅವುತಮ(0) ಬ್ವುಟ್ಟು (ಸೌಇಇ. xx, ೧೫-೬ ; 904). [2] 
ಅವುತಣ, ಅವುತನ, ಔತಣ, ಔತನ (ನಾ). ೧. ಉತ್ತಮವೂ 
ರಸಭರಿತವೂ ಆದ ಊಟಕ್ಕೆ ಆಹ್ವಾನ. ೨. ರಸಭರಿತವಾದ ಹಬ್ಬ 
ದೂಟಿದಂಥ ಊಟ: ನಾನಾವಿಧವಾದ ಭಸ್ಮೈಭೋಜ್ಯಗಳನ್ನೂ ... 
ಸಮಸ್ತ ಬಂಧುಜನಗಳಿಗೂ ಅವುತಣವನ್ನು ಮಾಡಿಸಿ: (ಕೃವಾವಿ. ೧೩೧); 
ನೀಡವುತಣ ಹಣ್ಮುಹಂಪಲ ಹಾಲ (ಹೆಬ್ಬೆರ. ೩೮). ಅವುತೆನ: ೨. ಈ 
ಅವುತನದಿಂದ ಹೈಮವತಿಯಲ್ಲಿ ಉಲ್ಲಾಸವಾಗಲಿ ಉತ್ಸಾಹವಾಗಲಿ 
ಕಂಡುಬರಲಿಲ್ಲ (ಎರಸೆ. ೭೪). ಔತಣ: ೨. ಇಲ್ಲಿಯೆಮಗೋರ್ವ ಭಕ್ತರ 
ಮನೆಯಲೌತಣಂ (ಅನೀರ. ೩೯-೧); ಅತನೆಲ್ಲಾ ಸುರರ್ಗೌತಣಮಂ 
ಪೇಲಕ್ಷಿಲ್ಲರಂ ತನ್ನ ಮನೆಗೊಡಗೊಂಡು ಬಂದು (ಧರ್ಮಪ. ೩-೧೧೬ ವ) ; 
ನಾಳೆ ಹೆಣದೌತಣದಲುಣಬಡಿಸುವೆನು ಜಂಬುಕಕಳಾಳಸಂತತಿಗೆ (ಕುವ್ಯಾಕ. 
೫-೮) ; ವಿನಮಿರಾಜಗೆ ಖೇೇಚರೆರಿಗೆ ಭೂವರನರಮನೆಯೊಳೌತಣವ 
ಮಾಡಿಸಿದ (ಭರಚ. ೩೨-೨). ಔತೆನ : ೨, ಕೃತಾಂತನ ತೆತ್ತಿಗರಿಗೌತನವ 
ಹೇಳಿಸಿದನು ಶರೌಘದಲಿ (ಕುವ್ಯಾದ್ರೋ. ೨-೨೮). 
(ಪ್ರಾ. ಔದಣ, ಓದಣ (ಆ ಸಂ. ಔದನ, ಓದನ)] 
ಅವುತನ 'ಅವುತಣ' ನೋ. 
ಅವುತೆವೂರ್‌ (ನಾ). ಒಂದು ಊರಿನ ಹೆಸರು(?): ಜಕ್ಕಿಯಬ್ಬೆ ನಾಗರ 
ಖಣ್ಣಮೆಲ್ಚಿತ್ತರ್ಕ್ಯ ಅವುತವೂರೊಳಾದ ನಾಾವುಣ್ಣವಾಗಮಂ ಬಿಸು 
ಟೊಳ್‌ (ಎಕ. ೫11, ಶಿಕಾರಿ. ೨೧೯-೧೫ ; 918). 
[ಅವುತ? * ಊರ್‌] 
ಅವುತಾಳಿಸು (ಕ್ರಿ). ಕುಗ್ಗು; ಕೆಳಕ್ಕೆ ಇಳಿ: ಹೇಳಲರುಹಿತರಾರು 
ಲೋಗರ ಹೇಳಿಕೆಯೊಳೇನಹುದು ಮನವವುತಾಳಿಸದೆ ನಿಂದಿರಿಸಿ 
ಯೋಚಿಸು ಕಾರ್ಯಸಂಗತಿಯ (ಆನಂರಾ, ೬-೧೦-೨). 
[ಅವುತಾಳ್ಯ (ಆ ಸೆಂ. ಅವತಾರ) + -ಇಸ್ಕು] 
ಅವುತಿ "ಅವುತ್ತೆ? ನೋ. 
ಅವುತ್ತೆ ಅವುತಿ, ಅವುಸೆ. (ನಾ). ಜೀವರಕ್ಷಣೆಯ ಕವಚ; ಕವಚ: 
* ಅವುತೆ (ಪಾಠಾಂ. ಅವುತಿ, ಅವುಸೆ] ಯೆಂದು ಕವಚಂ” (ಶಮದ. ಪರಿ.೨); 
ಜೀವರಕ್ಕೆ ರಕ್ಕಸನ ಕಯ್ಯ ಕೋಲುಂ, ಮೆಯ್ಯವುತೆಯುಂ ೨. ಕಡಿವಡೆದು 
(ರಾಮಾಶ್ವ. ೧೧೩-೨೭). ಅವುತಿ, ಅವುಸೆ: ಮೇಲಿನ ಪ್ರಯೋಗದ 
ಪಾಠಾಂತರಗಳನ್ನು ನೋಡಿ. [2] 
ಅವುತ್ಯೆ (ನಾ). ಅವಿತುಕೊಳ್ಳುವುದು ; ಕರೆಯುವುದು (?) ; “ಕರೆ 
ದುದು? (ಚತುಫ. 1, 9೮ ಕಿ). [< ಅವ್ಮಿ + -ತೆ] 


೪೬೬ 


10 


ಶು 


5 


90 


35 


40 


45 


ಅವೈಜ್ಞಾನಿಕ 


ಅವುದುಂಬರ (ನಾ). - ಔದುಂಬರ: ಅವುದುಂಬರಾಹ್ವಯದ ವೃಕ್ಷ 
ಕಿಡಿದಿಹ ಫಲಗಳನಲಘುಮೋಕ್ಷಣನಲೊಗೆದಿಹವು (ಗಗತಾ. ೧೨-೭೫). 
[ಸಂ. ಔದುಂಬರ] 
ಅವುಪಾಸನ (ನಾ). - ಔಪಾಸನ: ಅವುಪಾಸನ ಅಗ್ನಿಹೋತ್ರದ್ವಿಜಗುರು 
ದೇವತಾಪೂಜಾತತ್ಪರರುಂ (ಎಕ. ೫1, ಹೊಳಲೈ. ೧೩೬-೨೮; 1307). 
(ಸಂ. ಔಪಾಸನ] 
ಅವುಸು (ನಾ). ಔಚಿತ್ಯ; ಹೊಂದಿಕೆ; ಅಚ್ಚು ಕಟ್ಟು; ಚೊಕ್ಕತನ 
(ಕಿ). [ದೇ. ॥ ತಮಿ. ಅವುಚು] 
ಅವುಸೆ "ಅವುತ್ತೆ' ನೋ. 
ಅವುಲ್‌ (ನಾ). - ಅಗುಟಕ್‌: ಒಂದೊಂದು ತುತ್ತನುಣಿಸಿನೊಳೊಂ 
ದವುಟಪ್ರಿನೆಗಮಿಟಿಪಿ ಮತ್ತೇಟಿಪುದೆಂಬಂದದೆರಡನೆಯ ತಪಮೇಂ 
ಸಂದುದೊ ಮುನಿಪತಿಗೆ ವರ್ಯ ಮೆವಮೋದರ್ಯಂ (ಚಂದ್ರಫು. ೧೧-೯); 
ಸ್ಕಿರತರಮಾಗಿ ಕುಳ್ಳಿರದೆ ಸಂಚಳಿಬಾಸನ ಮುಣ್ಮಿ ಕಣ್ಣನೀರ್‌ ಸುರಿವು 
ದುಮುಣ್ಣುಜೊಂದ(ಗು) ವುಟನೊಯ್ಯನೆ ನುಂಗುತುಮೊಂದನೇವದಿಂದಿರ 
ದುಗುಟುತ್ತರೋಚಕದ ಮಾಲಕ್ಕಿಯಿನುಣ್ಟುದಿದೊಳ್ಳಿ ತಲ್ಲು (ಜೀವಸಂ. 
೧೧೦-೩೯). (ದೇ. 1 ತನಿ. ಅವಿಯ್‌) 
ಅನೆ (ಅ). ಇವೆ, ಇರುತ್ತವೆ ಎಂಬ ಅರ್ಥದಲ್ಲಿ ಬಳಸುವ ಮಾತು: 
ನಿನ್ನ ವರ್ಗದಲ್ಲಿ ಎಷ್ಟು ಮಂದಿ ಹುಡುಗರು ಆವೆ? (ಮುಂಬಯಿ. ೧-೨೧) ; 
ಅವು ಕ್ಷೇಮದಿಂದ ಅವೆ (ಮುಂಬಯಿ. ೩-೬೯) ; ಹಳೇಗನ್ನಡ ಶಬ್ದಗಳು 
ಬಹಳ ಅವೆ (ವಚಶಾ. ೧೧ ಪ್ರಸ್ತಾ); ಕೆಳಗಿನ ಕೋಷ್ಟಕಗಳಲ್ಲಿ ತೋರಿ 
ಸಲ್ಪಟ್ಟಿವೆ (ಕಭಾಗೆ. ೨); ಎಲ್ಲ ಸಂಸ್ಕೃತ ನಾಟಕಗಳು ಬಹುಶಃ ರಮ್ಮ 
ವಾಗೇ ಅವೆ (ಉರಾಚ. ಪ್ರಸ್ತಾ). [ಅಹವು (ಆ ಅಗ್ಕು) + -ಎ್ಯ) 
ಅವೆಕೊ (ಅ). - ಅಡಿಕೊಳ್‌ : ಎನ್ನ ಮಹಾನುಭಾವರ ಬಡತನದಿರವ 
-ನೀಗ ತೋಟುವೆನು ಅವೆಕೊ ಎನುತುಂ ಚೆಲ್ಲಲೊಡನೆ (ಬಸಪು. ೨೨-೫೫, 
೫೬). [ಅವೆ+ ಕೊಳ್‌] 
ಅನೇಕ್ಷಣ (ನಾ). ೧. ನೋಡುವುದು. ೨. ಪರಿಶೀಲನೆ; ವಿಮರ್ಶೆ. 
(ಸಂ.] 
ಅವೇಕ್ಷಣೆ (ನಾ). - ಅವೇಕ್ಷಣ ೧: ಟೈಕೊ ಬ್ರಾಹೆಯು ಗ್ರಹಗಳ 
ಸ್ಥಾನಗಳ ವಿಸಯವಾಗಿ ಬಹಳವಾಗಿ ಅವೇಕ್ಷಣೆಗಳನ್ನು (Observations) 
ಮಾಡಿ ಬರೆದಿಟ್ಟದ್ದನು (ಗಣಿಚ. ೧೧೩). [ಸಂ. ಅವೇಕ್ಷಣ] 
ಅವೇಕ್ಷೆ (ನಾ). ೧. ನೋಡುವುದು. ೨.ಗಮನಕೊಡುವುದು ; ಎಚ್ಚರ 
ದಿಂದ ನೋಡುತ್ತಿರುವಿಕೆ; ಶ್ರದ್ಧೆ ; ಎಚ್ಚರು: “ಅವೇಕ್ಟಾ, ಪ್ರತಿ 
ಜಾಗರ ಈ ೨ ಎಟ್ಟಿತ್ತಿರ್ಪುದು ?? (ಹಲಾಯು. ೧೨೯-೯೭). 
(ಸಂ. ಅವೇಕ್ಷಾ] 
ಅನೇದಿ (ನಾ). ತಿಳಿಯದವನು : ವೇದಾನುವಾದದಿಂ ಸ್ತ್ರೀಪುಂ ನಪುಂಸಕ 
ವೇದಿಗಳ್ಲಂ ಅವೇದಿಗಳ್ಳಂ ಸಾಮಾನ್ಯೋಕ್ತ ಭಾವಂ (ತತ್ತ್ವಪ್ರ. ೪೭). 
[ಸಂ. ಅನೇದಿನ್‌] 
ಅನೇದ್ಯ (ಗು). ೧. ತಿಳಿಯಲಾಗದ. ೨. ತಿಳಿಯಬಾರದ. [ಸಂ.] 
ಅವೇಳೆ (ನಾ). ವೇಳೆಯಲ್ಲದ ವೇಳೆ; ಕಾಲವಲ್ಲದ ಕಾಲ; ಅಕಾಲ: 
ಅವಳನ್ನು ಅಪೇಳೆಯಾದರೂ ಚಿಂತೆಯಿಲ್ಲವೆಂದು ಜಗತ್ಸೇಟನ ಮನೆಯಲ್ಲಿ 
ಬಿಡಲು ಏರ್ಪಡಿಸಿದ್ದನು (ಬಂಕಿಮ. ೨೦೫); ಒಳ್ಳೆಯ ಅವೇಳೆಯಲ್ಲಿ 
ಆತನು' ಬಂದ (ರೂಢಿ). (ಸಂ. ಅವೇಲಾ] 
ಅವೈಜ್ಞಾನಿಕ (ಗು). ವೈಜ್ಞಾನಿಕವಲ್ಲದ; ವಿ ನಶಾಸ್ತ್ರಕ್ಕೆ 
ಅನುಸಾರವಾಗಿಲ್ಲದ: ಐದು ಸಹಸ್ರ ವರ್ಷಗಳಷ್ಟು ಪುರಾತನವಾದ 
ಅವೈಜ್ಞಾನಿಕವಾದ ಒಲೆಗಳಿಗಾಗಿ ಕಷ್ಟದಿಂದ ದುಡಿದ ಎಷ್ಟೊಂದು ಹಣವು 
ವ್ಯರ್ಥವಾಗಿ ಭಸ್ಮವಾಗಿ ಹೋಗಿಲ್ಲ? (ಅಡುಸೌ. ೨೦). [ಸಂ.] 


ಅವೈದಿಕ. 


ಅವೈದಿಕ (ಗು). ೧. ವೈದಿಕವಲ್ಲದ; ವೇದಗಳಲ್ಲಿ ಹೇಳಿರುವ ಕ್ರಮಕ್ಕೆ 
ಸೇರದ, ಹೊಂದದ: ಈಗಿನಂತೆ ಉಪನಯನಕರ್ಮವನ್ನು 
ಹದಿನಾರು ವಯಸ್ಸು ಕಳೆದ ಮೇಲೆ ನಡಸುವುದೆ ಅವೈದಿಕ ಕ್ರಮ (ರೂಢಿ). 
(ನಾ). ೨. ವೈದಿಕನಲ್ಲದವನು; ವೇದಶಾಸ್ತ್ರಗಳನ್ನು ಅನುಸರಿಸಿ 
ನಡೆಯದವನು: ಎಷ್ಟೋ ಕರ್ಮಗಳು ಈಗ ಅವೈದಿಕರಿಂದ ವಿಚಿತ್ರ 
ರೀತಿಯಲ್ಲಿ ಆಚರಿಸಲ್ಪಡುತ್ತಿವೆ (ರೂಢಿ). [ಸಂ.] 
ಅವೈರಾಗ್ಯ (ನಾ). ವೈರಾಗ್ಯವಿಲ್ಲದಿರುವುದು; ವಿರಕ್ತಿಯಿಲ್ಲದಿರು 
ವುದು : ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯ ಮೊದಲಾದ 
ಯಾವ ದೋಷವೂ ಸಂಬಂಧಿಸುವುದಿಲ್ಲ (ಹಿಂದಸಾ. ೯೬). [ಸಂ.] 
ಅವ್ಯಂಡೆ (ನಾ). ನಸುಗುನ್ನಿ ಗಿಡ; ಕಪಿತುರಚಿ ಗಿಡ. 
(ಸೆಂ. ಅವ್ಯಂಡಾ] 
ಅವ್ಯಕ್ತೆ (ಗು). ೧. ವ್ಯಕ್ತವಾಗದ; ಅಸ್ಪಷ್ಟವಾದ ; ಪ್ರಕಾಶಿತವಾ 
ಗದ: ತ್ರಿಗುಣವು ಸೂಕ್ಷ್ಮವಾದುದರಿಂದ ಅವ್ಯಕ್ತನೆಂದೂ ಜಡವಾದುದ 
ರಿಂದ ತಮಸ್ಸೆಂದೂ (ಹಿಂದಸಾ. ೨೩೬). (ನಾ). ೨. ಪರಮಾತ್ಮ; 
ವಿಷ್ಣು. ೩. ಶಿವ. ೪. ಕಾಮ. ೫. ಮೂರ್ಬ: ೮ ವ್ಯಕ್ತಃ 
ಪರಮಾತ್ಮನಿ ಮೂರೇ? (ಹಲಾಯು. ೧೩೯-೫೩) ; “ಪೆರಮಾತ್ಮನಲಿ 
ಮೂರ್ಪನಲ್ಲಿ ಅಸ್ಪಷ್ಟದೊಳು ಸ್ಪುರಿಕವವ್ಯಕ್ತ ವೆಂಬುದು” (ಮಂಗರಾ. 
೧೪೪-೨೬). ೬. ಯುಗಭೇದ. ೩. ಚಿನ್ನ; ಹೊನ್ನು: *ಆತ್ಮಯುಗ 
ಭೇದಂ ಮೂರ್ಯಿಮಸ್ಪಸ್ಟ ಕಾಂಚನಮವ್ಯಕ್ತೆ ಸಮಾಹ್ವಯಂ * (ನಾನಾರ. 
೧೪೩). ಈ. [ತತ್ತ್ವಶಾ] ಜಗತ್ತಿನ ಮೂಲಬೀಜವಾದ ಪ್ರಕೃತಿ; 
ತ್ರಿಗುಣ; ಮಾಯೆ: ತನಯ ಕೇಳವೃಕ್ತ ಮಾವುದದೆನಲನಿರ್ವಚನೀಯ 
ಮಾಯೆಯೆ (ಅಮೃತ. ೪-೧೨). ೯. [ಸಂಗೀತ] ಗಾಯಕ ದೋಷ 
ಗಳಲ್ಲಿ ಒಂದು: “ಅವ್ಯಕ್ತ- ಅರ್ಥಹೀನವಾಗಿ ಹಾಡುವವನು” 
(ಸಂಗೀಚಂ. ೧೦೩). [ಸೆಂ.] 
ಅನೈಕ್ತತೆ (ನಾ). ಸ್ಪಷ್ಟವಾಗಿ ತೋರದಿರುವುದು ; ವ್ಯಕ್ತವಲ್ಲದಿರು 
ವುದು. '[ಸಂ. ಅವ್ಯಕ್ತತಾ] 
ಅವ್ಯಕ್ತ ಧ್ವನಿ (ನಾ). ಅಸ್ಫುಟವಾದ ಧ್ವನಿ; ಅಸ್ಪಷ್ಟವಾದ ಧ್ವನಿ: 
“ಜಿನುಗು, ಜಿನುಂಗು - ಅವ್ಯಕ್ತಧ್ವನೌ, ವರ್ಷಭೇದೇಚ ೫ (ಶನುಧಾ)- 
[ಅವ್ಯಕ್ತ + ಧ್ವನಿ] 
ಅವ್ಯಕ್ತರವ (ನಾ). - ಅವ್ಯಕ್ತಧ್ವನಿ. [ಅವ್ಯಕ್ತ * ರನ) 
ಅವ್ಯಕ್ತಲಕ್ಷಣ (ಗು). ಲಕ್ಷಣವು ಸ್ಪಷ್ಟವಾಗಿ ಕಾಣದ; ಸ್ವರೂಪವು 
ಚೆನ್ನಾಗಿ ತಿಳಿಯಲಾಗದ : ಅವ್ಯಕ್ತಲಕ್ಷಣನನಾ ಹಂಸನಂ ಮಹಾ 
ಸೇವ್ಮನಂ ಹ್ವಾಲೆಗಳ ಮಾಲೆ ಬಳಸಿರೆ (ವೀಶೈಪು. ೬-೧-೩೩). 
[ಅವ್ಯಕ್ತ * ಲಕ್ಷಣ] 
ಅವ್ಯಗ್ರ (ಗು). ೧. ಬೇರೆ ಕಡೆ ಮನಸ್ಸು ಕೊಡದ; ಏಕಾಗ್ರವಾದ : 
ಅವ್ಯಗ್ರಕುಶಾಗ್ರೀಯಬುದ್ಧಿ ಸಮೃದ್ಧಂ ಸ್ವಯಂಬುದ್ಧ ನವಧಾರಿಸಿ(ಆದಿಪು. 
೨-೯ ವ). ೨. ಮನಸ್ಸಿನ ವ್ಯಾಕುಲವಿಲ್ಲದ ; ಚಿಂತೆಯಿಲ್ಲದ. (ನಾ). 
೩. ಬೇರೆಕಡೆ ಮನಸ್ಸು ಹರಿಯದ ಸ್ಥಿತಿ; ಏಕಾಗ್ರಚಿತ್ತತೆ: ಉಗ್ರ 
ವಾವುದು ದೈವದೊಳಗೆ ಸಮಗ್ರವಾವುದು ಧರ್ಮದೊಳಗವ್ಯಗ್ರದಿಂದುಪ 
ದೇಶಿಸಲುಬೇಕೆಂದನಾ ಭೂಪ (ಕುವ್ಯಾಉ. ೪-೩೯). [ಸಂ.] 
ಅವ್ಯಗ್ರತೆ (ನಾ). - ಅವ್ಯಗ್ರ ೩: ಅಗ್ರನುಹಿಹೀ ಪದಕ್ಕಮುದಗ್ರ 
ಪ್ರೇಮಾಸ್ಪದಕ್ಕಮವರಿರೆ ನೃಪನವ್ಯ ಗ್ರತೆಯಿನಿತಆ ವನಿತೆಯರಾಗ್ರಹಮಂ 
ಬಿಟ್ಟಿಂ (ಶಾಂತಿಪು. ೧-೭೩೬) ; ಆತನೋರೊರ್ಮೆ ತನಗೆ ಸಹಜಮಾದಣಿ 
ಮಾಣು ಸಾಮಗ್ರಿಯಿಂ ನೆಲನನವ್ಯಗ್ರತೆಯಿನುರ್ಚಿಪೋಗಿ _ನಾಗಭವನದ 
ಕೃತ್ರಿಮ ಜೈತ್ಯಯಾತ್ರೆಯಂ ನಿರ್ವರ್ತಿಸಿಯುಂ (ಚಂದ್ರಪು. ೯-೫೫ ವ). 
[ಸೆಂ.' ಅವ್ಯ ತಾ] 


ಗ್ರ 


೪೬೭ 


95 


45 


ಅವ್ಯಯೆ 


ಅವ್ಯಗ್ರಮನ (ಗು). ಬೇರೆಕಡೆ ತಿರುಗದ ಮನಸ್ಸುಳ್ಳೆ ; ಏಕಾಗ್ರ 
ಚಿತ್ತದಿಂದ ಕೂಡಿದ: ಹಾಹಾಕ್ರಂದನಮಂ ಪುಟ್ಟಸೆ ಕೇಳ್ದುಂ ದನುಜಂ 
ಜಪಿಯಿಸುತುಮಿರ್ದನವ್ಯಗ್ರಮನಂ (ಪಂರಾಮಾ. ೧೪-೯೦). 

[ಸಂ. ಅವ್ಯಗ್ರಮನಸ್‌ (ಅವ್ಯಗ್ರ * ಮನಸ್‌)] 

ಅವ್ಯತಿರಿಕ್ತೈೆ (ನಾ). ಬೇರೆಯಲ್ಲದವಳು ; ಒಂದೇ ಆದವಳು: ಸತತಂ 
ನಿಜದೇಹದಿನವೃತಿರಿಕ್ತೆಯೆನಿಪ್ಪ ಹೃದಯವಲ್ಲಭೆಯೊಳ್‌ (ಚಂದ್ರಪು. 
`೩-೨೫). (ಸಂ. ಅವೃತಿರಿಕ್ತಾ) 

ಅವ್ಯಥೆ (ನಾ). ೧. ವ್ಯಥೆಯಿಲ್ಲದಿರುವುದು. ೨. ವ್ಯಥೆಯಿಲ್ಲದಿರು 
ವವಳು. ೩. ಅಳಲೆಕಾಯಿ; ಅದರ ಗಿಡ. ೪. ಕಂಪಿಲ್ಯದ ಗಿಡ; 
ಕೋಚನೀ ಎಂಬ ಔಷಧಿ. (ಸಂ. ಅವ್ಯ ಥಾ] 

ಅವ್ಯಪಗಮ (ನಾ). ಬಿಟ್ಟುಹೋಗದಿರುವುದು: ಧರೆಯಂ ಪೊತ್ತಿರ್ದು 
ಭಾರಾವ್ಯ ಪಗಮ ವಿವಶಂ ಭೋಗಮಂ ಕಾಣೆನೆಂದುಂ ನಿರುತಂ ಭೋಗೀಶ 
ನೆನ್ನುಂ ತಜಕೆದುದು (ಎಕ. ೪11, ಶಿಕಾರಿ. ೧೦೦-೨೧; 1129). [ಸಂ.] 

ಅವ್ಯಪದೇಶ್ಯ (ಗು). ೧. ಪ್ರಶಂಸೆ ಮಾಡಲು ಅರ್ಹವಲ್ಲದ; ಅಪ್ರ 
ಸಿದ್ಧವಾದ. (ನಾ). ೨. [ಯೋಗಶಾ] ಒಂದು ವಿಧವಾದ ಭಾವನೆ: 
ಶಾಂತ ಉದಿತ ಅವ್ಯಪದೇಶ್ಶಗಳೆಂಬ ಈ ಮೂರು ವಿಧ ಭಾವನೆಗಳಿಗೆ 
ಫಲವಾಗಿ ಜ್ಯೋತಿಷ್ಮತೀ ಎಂಬುದು ನಾಲ್ಕನೆಯ ಸಿದ್ಧಿ ಇದರಲ್ಲೇ ವಿವೇಕ 
ಸಾಕ್ಟಾತ್ಕಾರವು (ಹಂದಸಾ. ೧೦೮). [ಸಂ.] 

ಅವ್ಯಪೇತ (ಗು). ಬಿಡದಿರುವ ; ಜತೆಯಲ್ಲೇ ಇರುವ; ಕೂಡಿದ. 

[ಸಂ.3 

ಅವ್ಯಪೇತಯಮಕೆ (ನಾ). [ಕಾವ್ಯಮಾ] ಸಮಾನವಾದ ಆನು 
ಪೂರ್ವಿಯುಳ್ಳ ಪದ ಅಥವಾ ವರ್ಣಗಳು ನಡುವೆ ವಿಚ್ಛೆತ್ತಿ 
ಯಿಲ್ಲದೆ ಬರುವ ಯಮಕ; ಪದ್ಯದ ಪಾದಗಳ ಆರಂಭದಲ್ಲಿ, 
ಮಧ್ಯದಲ್ಲಿ ಅಥವಾ ಕಡೆಯಲ್ಲಿ ಬರುವುದೆಂಬ ನಿಯಮವಿಲ್ಲದೆ 
ಹಿಂದಿನ ಪದ ಅಥವಾ ವರ್ಣಗಳ ಜತೆಗೇ ಕೂಡಿಬರುವ ಯಮಕ. 
ಉದಾ :- ಸರಂಸರಂ ಕಂತುವ ಮನ್ಮಥಾಂಬುಜಾಕರಂಕರಂ ನೋಡೆ 
ಮೊಗಂ ವಳಿತ್ರಯಾಂತರಂ ತರಂಗಂ ಸ್ಮರಸಿಂಧುಗಾಲತಾಂಕುರಂ ಕುರಂ 
ಗಾಕ್ಷಿಯ ಕಣ್‌ ಮನೋಜನಾ (ಕಾವ್ಯಾವ. ೫೪೧). "ವ್ಯವಹಿತಯಮಕ' 
ಪರಾ. [ಅವ್ಯಪೇತ * ಯಮಕ] 

ಅವ್ಯಭಿಚಾರ (ಗು). ೧. ತಪ್ಪಿ ನಡೆಯದಿರುವ; ತಪ್ಪದೆ ಇರುವ. 
(ನಾ). ೨. ಪಾತಿವ್ರತ್ಯ: *ಯತ್ರಾಕೃತಿಸ್ತೆತ್ರ ಗುಣಾವಸಂತಿ' 
ಎಂಬೊಂದು ಸುಭಾಷಿತಾರ್ಥ ಮವ್ಯ್ಮಭಿ ಚಾ ರಮೆಂದಮಿತಂಗಿಂತೆಂದಳ್‌ 
(ಶಾಂಶಿಪು. ೩-೫೭ ವ); ಇವೆಲ್ಲಂ ಪುರುಷಂಗಕ್ಕುಮೆಂದು ಕೆಲರ್‌ ಕಲ್ಪಿಸು 
ವರ್‌” ಅದು ಕಾರಣಂ ಅವ್ಯಭಿಚಾರಾರ್ಥಂ ತತ್ತ್ವಾರ್ಥಶ್ರದ್ಧಾನಮೆಂದು 
ಉಭಯೋ ಪಾದಾನಂ ತಕ್ಕುದು (ಶತ್ತ್ವಪ್ರ. ೭). [ಸಂ.] 

ಅವ್ಯಭಿಚಾರಿ (ಗು). ದೃಢವಾದ; ಸ್ಥಿರವಾದ. "ಅವ್ಯಭಿಚಾರಿಮಿತ್ರ' 
ಪರಾ. [ಸೆಂ. ಅವ್ಯಭಿಚಾರಿನ್‌] 

ಅವ್ಯಭಿಚಾರಿಮಿತ್ರ (ನಾ). ಸ್ಥಿರನಾದ ಸ್ನೇಹಿತ : ಪಾಪೇಭಕಂಠೀರ 
ವಾನುಜನವ್ಶಭಿಚಾರಿಮಿತ್ರಾನುಕಾರಿಯಪ್ಪ ಬಿಲ್ಲನದಂ ಬಿಸುಟ್ಟು ( ಕಾಂತಿಪು. 
೪-೫೦ ವ). [ಅವ್ಕಭಿಚಾರಿ * ಮಿತ್ರ] 

ಅವ್ಯಯ (ಗು). ೧. ವ್ಯಯವಿಲ್ಲದ; ನಷ್ಟಹೊಂದದ ; ವಿಕಾರ 
ವಾಗದ; ಒಂದೇ ಪ್ರಕಾರ ಇರುವಂಥ: ಅಮೇಯಂ ಅವ್ಯಯಂ 
ದೇವರದೇವನಾದಿಪುರುಷಂ ಜಳಶಯ್ಯೆಯೊಳಿರ್ದಪಂ (ಜಗವಿ. ೧-೩೨) ; 
ಸರ್ವಚರಾಚರ ವಸ್ತುಗಳ ಕಾರಣನಾದರೂ ಅವುಗಳ ಗುಣಗಳಿಂದ ಆಲಿ 
ಪ್ರನೂ ಅನ್ಕಯನೂ ಇದ್ದವನವನು (ವಚರ. ೯). (ನಾ). ೨. [ವ್ಯಾಕ] 
ಲಿಂಗವಚನ ವಿಭಕ್ತಿಗಳಿಗಾಗಿ ರೂಪಭೇದ ಹೊಂದದ ಶಬ್ಧ: 


ಅನ್ಯಯಕ್ರಿಯಾಪದ 


“ಅವ್ಯಯ? ಎಂದರೆ (ನಾಮಪದ ಕ್ರಿಯಾಪದಗಳಂತೆ) ಲಿಂಗ, ವಚನ, 
ವಿಭಕ್ತಿ ಸೂಚಕವಾದ ಪ್ರತ್ಯಯಗಳನ್ನು ಹೊಂದದೆ ಇರುವ ಶಬ್ದ” 
(ಕೈಪಿಡಿ. ೫೨) ; ಧಿಗಿಲನೆ ಭುಗಿಲನೆ ಭೋರನೆ ಎಂಬನುಕರಣಪದಂಗಳ್‌ 
ಬರೆಯುಂ ಅದು ಅನೆ ಎಂಬಿವು ಪದಾಂತ್ಯದೊಳಿರೆಯುಂ ಅವ್ಯಯಪದಂ 
ಗಳಪ್ಪುವು (ಕಮದ. ೩೦೦ ವೃತ್ತಿ); ವ್ಯತ್ಯಾಸ ಹೊಂದದೆ ಒಂದೇ ರೂಪ 
ದಲ್ಲಿ ನಿಲ್ಲುವ ಪದಗಳಿಗೆ ಅವ್ಯಯಗಳೆಂದು ಹೆಸರು. ಅವ್ಯಯ ಎಂದರೆ; 
ವ್ಯತ್ಯಾಸ ಹೊಂದದಿರುವುದು ಎಂದು ಅರ್ಥ (ಮ ಧ್ಯ ಮ. ೮). 
೩. ಮೋಕ್ಷ; ಶಾಶ್ವತವಾದ ಸ್ಥಾನ: ಸ್ವಾರ್ಜಿತ ತಪೋಬಲದ ಮಿಗಿಲಾದ 
ತೇಜದಿಂದೈದು ಸಶರೀರದಿಂದವ್ಯಯವನೆನೆ (ವೆಂ ಕಾರಾ. ೧-೧೮-೨೫). 
೪. ನಿರ್ವಿಕಾರನಾದ ಪರಮಾತ್ಮ. (ಸೆಂ.] 

ಅನ್ಯಯಕ್ರಿಯಾಪದ (ನಾ). ಲಿಂಗ್ಯವಚನ, ಪುರುಷ, ಕಾಲಗಳಿಗಾಗಿ 
ವ್ಯತ್ಯಾಸಹೊಂದದೆ ಒಂದೇ ರೂಪವಾಗಿರುವ ಕ್ರಿಯಾಪದ; 
ಕ್ರಿಯಾರ್ಥಕಾವ್ಯಯ. ಉದಾ--ಉಂಟು, ಇಲ್ಲ, ಬೇಕು, ಬೇಡ 
ಇತ್ಯಾದಿ (ದಕ. 8). [ಅವ್ಯಯ + ಕ್ರಿಯಾಪದ] 

ಅನ್ಯಯಪದ (ನಾ). ೧. ಶಾಶ್ವತವಾದ ಸ್ಥಾನ; ಮೋಕ್ಷ 
೨. - ಅವ್ಯಯ ೨: ಅತಿಶಯತರಾರ್ಥ ವೀಪ್ಸಾಸ್ವಿತ ನಾಂತಾವ್ಯಯ 
ಪದಕ್ಕೆ ಮನುಕೃತಿಪದಕಂ ಕೃತಮಂತ್ಮಲೋಪಂ (ಶಮದ. ೧೯೩). `' 

[ಅವ್ಯಯ + ಪದ] 

ಅವ್ಯಯಲಿಂಗೆ (ನಾ). [ನ್ಯಾಕ] ಲಿಂಗ್ಯ ವಚನ, ವಿಭಕ್ತಿಗಳಿಗಾಗಿ 
ರೂಪಭೇದ ಹೊಂದದ ಶಬ್ದ: ದೊರೆವಡೆದವೈಯಲಿಂಗಂ ಸರಿ ಸರ್ವ 
ವಿಭಕ್ತಿಗಂ ತ್ರಿಲಿಂಗಕ್ಕಂ ತಾಂಸರಿ ವಚನತ್ರಿತಯಕ್ಕಂ ಸರಿ (ಶಮದ. ೯೦); 
ಅವ್ಯಯಲಿಂಗಕ್ಕೆ - ಕಂಮಿದಂ, ಕಂಮಿದಳ್‌, ಕಂಮಿತು; ಭೋಂಕನೆ 
ಬಂದಂ, ಭೋಂಕನೆ ಬಂದಳ್‌, ಭೋಂಕನೆ ಬಂದುದು ( ಶಮದ. ೮೮ 
ವೃತ್ತಿ). [ಅವ್ಯಯ + ಲಿಂಗ] 

ಅವ್ಯಯಲೋಕ (ನಾ). ಶಾಶ್ವತವಾದ ಲೋಕ; ಮೋಕ್ಷಲೋಕ : 
ಭವ್ಯರಿಷ್ಟಾರ್ಥ ಕಿಲ್ಲಿರುತಿರ್ದಪನು ನಾಳೆ ಅವ್ಯಯಲೋಕಕೆಯ್ದುವನು 
(ಭರಚ. ೬೬-೧೧೧). [ಅವ್ಯಯ + ಲೋಕ] 

ಅವ್ಯಯಾಭಾವ (ನಾ). ೧. ವ್ಯತ್ಯಾಸ ಹೊಂದದ ಸ್ಥಿತಿ; ನಿರ್ವಿ 
ಕಾರತೆ. ೨. ಪೂರ್ವಪದದ ಅರ್ಥವೇ ಮುಖ್ಯವಾದ ಸಮಾಸ: 
ಅವ್ಯಯಾಭಾ ವಮಾದಿಪದ ಮುಖ್ಯ ತೆಯಿಂ (ಶಮದ. ೧೬೫). P ಇದಕ್ಕೆ 
ಅಂಶಿಸಮಾಸವೆಂದು ಹೆಸರುಂಟು. [ಸಂ.] 

ಅನ್ಯವಚ್ಛಿನ್ನ (ಗು). ನಡುವೆ ಕತ್ತರಿಸಿಹೋಗದ; ಬಿಡುವಿಲ್ಲದ; 
ಎಡೆಬಿಡದ: ನಿರಂತರವಾದ ; ಧಾರಾಕಾರವಾದ: ಎನ್ನ ದಾನಮಿದಾ 
ಗಳುಂ ಮಧುಪಾಶ್ರಯಂ ಧರೆಗವ್ಯವಚ್ಚಿನ್ನ ದಾನಮಿದಾಗಳುಂ ವಿಬುಧಾ 
ಶ್ರಯಂ (ಪಂಪಭಾ. ೧-೭); ಎನ್ನ ವಂಶಂ ಕುಲನದಿಯವೊಲಾಯ್ತ ವ್ಯವ 
ಚ್ಛಿನ್ನವಿಸಾಗಳ್‌ (ಮಲ್ಲಿಪು. ೪-೯೨) ; ನಿಮಗೆ ದಮಿತಾರಿಯೊಳವ್ಮ ವಚ್ಚಿನ್ನ 
ಪ್ರೀತಿಯಿಂ ದಮಿತಾರಿಗಂ ನಿಮಗಮಿನ್ನಖಮಾಂಸ ಪ್ರೀತಿಯುಮಂ ನೀರ 
ಕ್ಷೀರ ನ್ಯಾಯಮುಮಂ ಮಾಡಿ (ಶಾಂತಿಪು. ೨-೭೪ ವ). [ಸಂ] 

ಅವ್ಯವಧಾನ (ಗು). ೧. ಮುಸುಕಾಗಲಿ, ಮರೆಯಾಗಲಿ ಇಲ್ಲದ. 
(ನಾ). ೨. ಬಿಡುವಿಲ್ಲದಿರುವುದು; ಸಂತತವಾಗಿರುವುದು; ಎಡೆ 
ಬಿಡದಂಥದು: ಭ್ರಾಂತಿನಶದಿಂ ಗ್ರಾಹ್ಯಗ್ರಾಹಕಸಂವೇದನಾಕಾರತ್ರಯಾ 
ಕ್ರಾಂತಂಗಳ್‌ ವಿಜಾತೀಯಾವ್ಯವಭಾನ ಲಘೂತ್ತ ತ್ರಿ ಸದೃಶಾಪರಾಪ 
ಕೋತ್ಪತ್ತಿ ಎಂಬಿವಜಕಿಂ (ಆದಿಪು. ೨-೯ ವ). ೩. ಅವಧಾನವಿಲ್ಲ 
ದಿರುವುದು; ಅಜಾಗರೂಕತೆ. (ಸಂ. 

ಅವ್ಯವಸಾಯ (ನಾ). ೧. ವ್ಯವಸಾಯ ಮಾಡದಿರುವುದು; 
ಉದ್ಯೋ!ಗವಿಲ್ಲದಿರುವುದು. ೨. ನಿಶ್ಚಯವಿಲ್ಲದಿರುವುದು. [ಸಂ.] 


೪೬೮ 


25 


55 


40 


45 


ಅವ್ಯಾಕೃತ 


ಅವ್ಯವಸ್ಥಿತ (ಗು). ೧. ವ್ಯವಸ್ಥೆಯಿಂದ ಕೂಡಿಲ್ಲದ; ಕ್ರಮಕ್ಕೆ ಒಳ 
ಪಡದ ; ಭದ್ರವಿಲ್ಲದ : ಬುಡವಾಗಲಿ ತಳಹದಿಯಾಗಲಿ ಅವ್ಯವಸ್ಥಿತವಾ 
ಗಿದ್ದರೆ ವ್ಯವಸ್ಥಿತವಾದ ಮರವಾಗಲಿ.ಕಟ್ಟಿಡವಾಗಲಿ ಅದರಿಂದ ಹುಟುವು 
ದಿಲ್ಲ.(ರಾಮರಾ. ೪೦). (ನಾ). ೨. [ಸಂಗೀತ] ಗಾಯಕ ಜೋಷ 
ಗಳಲ್ಲಿ ಒಂದು: ಅವ್ಯವಸ್ಥಿತ - ಗಾನಪದ್ಭತಿ ತಿಳಿಯದೆ ಹಾಡುವವನು 
(ಸಂಗೀಚಂ. ೧೦೩). [ಸಂ.] 

ಅವ್ಯವಸ್ಥೆ (ನಾ). ೧. ವ್ಯವಸ್ಥೆ ಯಿಲ್ಲದಿರುವುದು; ನಿಯಮವಿಲ್ಲದಿರು 
ವುದು; ಏರ್ಪಾಡು ಸರಿಯಿಲ್ಲದಿರುವುದು : ಹಿಂದೂಚೀಣದಲ್ಲಿ 
ಇತ್ತೀಚೆಗೆ ಎಲ್ಲಿ ನೋಡಿದರೂ ಅವ್ಯವಸ್ಥೆಯೇ ಹೆಚ್ಚಾಗಿದೆ (ರೂಢಿ). 
೨. ವಿಷ್ಣುವಿನ ವಾಸ. ೧, ೨: ಅವ್ಯವಸ್ಥೆ ಜಡಾಶ್ರಯದೊಳ್‌ ಪರಾ 
ಭವಂ ಸಂವತ್ಸರಡೊಳ್‌ ... ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ 
(ಜಗವಿ. ೨-೧ ವ). ' [ಸೆಂ. (ಆ- + ವ್ಯವಸ್ಥೆ ; ಅಃ ವ್ಯವಸ್ಥೆ)] 

ಅವ್ಯವಹಾರ (ಗು). ವ್ಯವಹಾರವಿಲ್ಲದ ; ಅಕ್ರಮವಾದ : ಗಂಡನ 
ಈ ವೆಚ್ಚ ಅವ್ಯವಹಾರವೆಂದು ಅವಳಿಗೆ ಅನ್ನಿಸತೊಡಗಿತು (ರಂಗರೋ. 
೯೯). (ಸಂ.] 

ಅವ್ಯವಹಿತ (ಗು). ಆಗಲದಿರುವ; ನಡುವೆ ವಿಚ್ಛೇದವಿಲ್ಲದ; ಜತೆ 
ಯಲ್ಲಿಯೇ ಇರುವ. ([ಸಂ.] 

ಅವ್ಯವಹಿತಪೂರ್ವಕಾಲ (ನಾ). ಆಗತಾನೆ ಕಳೆದ ಕಾಲ; ಪ್ರಸಕ್ತ 
ಸಮಯಕ್ಕೆ ಸೇರಿದ ಹಿಂದಿನ ಕಾಲ. [ಅವ್ಯನಹಿತ + ಪೂರ್ವಕಾಲ] 

ಅವ್ಯವಹಿತಭ್ರಾತೃ (ನಾ). ತನಗಿಂತ ವಯಸ್ಸಿನಲ್ಲಿ ಹಿರಿಯನಾದ 
(ಅಥವಾ ಕಿರಿಯನಾದ ಮಧ್ಯೆ ಬೇರೊಬ್ಬನು ಹುಟ್ಟಿಲ್ಲದ ಸಹೋ 
ದರ) ಅಣ್ಣ (8). [ಅನ್ಯವಹಿತ * ಭ್ರಾತೃ] 

ಅವ್ಯಸನಿ (ಗು). ದುರಭ್ಯಾಸಗಳಿಲ್ಲದ; ಕೆಟ್ಟ ನೆಡತೆಗಳು ಇಲ್ಲದ; 
ದುರ್ವ್ಯಸನಗಳಿಂದ ದೂರನಾದ : ಅವ್ಯಸನಿಯಂ ಶಿವನಂ ಮನೋ 
ವಾಗ್ವ್ಯಾಪ್ತನಂ ಮಾಡಿ (ಬಸಪು. ೩೯-೧೧). [ಸಂ. ಅವ್ಯಸನಿನ್‌] 

ಅವ್ಯಾಕುಲ, ಅವ್ಯಾಕುಳ (ಗು). ೧. ವ್ಯಾಕುಲವಿಲ್ಲದ; ಶಾಂತವಾದ; 
ನೆಮ್ಮದಿಯಾದ. (ನಾ). ೨. ವ್ಯಾಕುಲವಿಲ್ಲದವನು; ಶಾಂತ; 
ನಿಶ್ಚಿಂತ: ಶ್ರೀವ್ಶಾ ಖ್ಶಾ ಮುದ್ರೆಯಿನೆಮಗವ್ಯಾಕುಲರೆನಿಸಲೆಜಕೆದುತಿಳಿವಿನ 
ಸೊದೆಯಂ ಭವ್ಮತೆಯನೀವ ದೇವನ ದಿವ್ಮಾಭಯಹಸ್ತಮೆಮ್ಮ 
ಸಕಲೈಶ್ವರ್ಯಂ (ವಸ್ತವಂ. ೨). &. ನೆಮ್ಮದಿ; ನಿಶ್ಚಿಂತೆ; ಶಾಂತಿ: 
ಅನ್ಯಾಕುಲದೊಳಚ್ಕುತಧ್ಯಾನದಿಂದೆ ಕರ್ತವ್ಯದಿಂದವನಿಯಂ ತಾಳ್ಡಂ 
(ಜೈಮಿಭಾ. ೨೪-೧೫). ಅವ್ಯಾಕುಳೆ : ೧. ಉಚಿತಪದಂ ಶ್ರವ್ಯಮವ್ಯಾ 
ಕುಳೆಂ (ಆದಿಪು. ೧-೨೬). [ಸಂ] 

ಅವ್ಯಾಕುಲಂ (ಅ). ತಡೆಯಿಲ್ಲದೆ; ಕಳವಳವಿಲ್ಲದೆ: ಸಮವಾಯಂ 
ಮನುಜತ್ವಮಾದೊಡಮಘವ್ಯಾಪಾರದಿಂ ನೀಚಗೋತ್ರಮುಮಾಕ್ರಂ 
ದನಮುಂ . .. ಅತಂಕಕಳಂಕಮುಂ ಸಮನಿಕುಂ ಸಂಸಾರಗವ್ಯಾಕುಲಂ 
(ಸುಕುಮಾ. ೫-೩೫). [ಸೆಂ] 

ಅವ್ಯಾಕುಲಾತ್ಮಕ (ಗು). ಚಿಂತೆಯಿಲ್ಲದ ಮನಸ್ಸುಳ್ಳ ; ಶಾಂತವಾದ 
ಮನಸ್ಸುಳ್ಳ : ಅಭಿಭವಿಸುವ ಶುಭಕರ್ಮ ಪ್ರಭಾವದಿಂದೀತನಿನ್ನೆ ಗಂ 
ಮಿಥ್ಯಾತ್ವಾನುಭವಿಯೆನಿಸಿರ್ದನಾಸನ್ನಭವ್ಯನವ್ಯಾಕುಲಾತ್ಮಕಂನಿರ್ವ್ವಾಜಂ 
(ಸುಕುಮಾ. ೩-೧೧). (ಸಂ.) 

ಅವ್ಯಾಕುಳ "ಅವ್ಯಾಕುಲ? ನೋ. 

ಅವ್ಯಾಕೃತ (ಗು). ೧. ವಿಭಾಗ ಹೊಂದದ; ವಿಂಗಡಿಸಲ್ಪಡದ. (ನಾ). 
೨. [ತತ್ತ್ವಶಾ] ನಾಮರೂಪ ವಿಭಾಗಗಳನ್ನು ಹೊಂದದ ಮೂಲ 
ಪ್ರಕೃತಿ. ೩. ಅವಿದ್ಯಾಶಕ್ತಿ: ಅವ್ಯಾಕೃತವೆಂದರೆ ಅವಿದ್ಯಾಶಕ್ತಿಯು. 
ಅದು ಅನೇಕವಾಗಿರುತ್ತದೆ (ಬ್ರಹ್ಮಭಾ. ೩೨೫ ಅಡಿಟ). [ಸಂ.) 


ಅನ್ಯಾಜ 


ಅವ್ಯಾಜ (ಗು). ೧. ವ್ಯಾಜವಿಲ್ಲದಿರುವ; ನಿಷ್ಕ ಪಟವಾದ; ಸರಳ 
ವಾದ; ಸಹಜವಾದ ; ಪ್ರಾಮಾಣಿಕವಾದ. (ನಾ). ೨. ಸರಳತೆ; 
ಸೌಲಭ್ಯು: ಗಣನಾಯಕರ್ಸಮಜಕಿ ಭವೃಶ್ರೀಣಿಗವ್ಯಾಜದಿಂದಆಸಿಯಲ್‌ 
ನಾಲ್ಕನುಯೋಗಮಾದುದು (ಆದಿಪು. ೧-೩೯). [ಸೆಂ.] 

ಅನ್ಯಾಜಪ್ರವೃತ್ತಿ (ನಾ). ಸಹಜವಾದ ಪ್ರವೃತ್ತಿ; ಸ್ವಭಾವಸಿದ್ಧ 
ವಾದ ಮನೋಧರ್ಮ : ದೇವತಾರ್ಚನೆಯು ಒಂದಲ್ಲ ಒಂದು ಪ್ರಕಾರ 
ದೆಲ್ಲಿ ಮಾನವಜಾತಿಗೇ ಸ್ವಾಭಾವಿಕವಾಗಿ ಪ್ರಾಪ್ತವಾದ ಆ 
ಪ್ರವೃತ್ತಿಯು ಮತ್ತು: ನಿಸ್ಕಾಮಕರ್ಮವು (ಆರ್ಯಧ. ೪೭). 

[ಅವ್ಮಾಜ + ಪ್ರವೃತ್ತಿ] 

ಅವ್ಯಾಪಾರ (ಗು). ೧. ಕೆಲಸವಿಲ್ಲದ; ನಿರುದ್ಯೋಗಿಯಾದ. (ನಾ). 
೨. ಕೆಲಸವಿಲ್ಲದಿರುವುದು; ನಿರುದ್ಯೋಗ. ೩. ತನಗೆ ಅಭ್ಯಾಸ 
ವಿಲ್ಲದ ಆಥವಾ ತಿಳಿಯದ ಕೆಲಸ : ಅಂಕಗಣಿತ ಅಸಹ್ಮವಾಗುವುದಕ್ಕೆ 
ಅದರಲ್ಲಿ ತುಂಬಿರುವ ಅಸಂಭಾವ್ಯ ಸಂಗತಿಗಳು ಬಹುಮಟ್ಟಗೆ: ಕಾರಣ 
ವಾಗಿವೆ. ಅಬ ಕ ಮಹನೀಯರ ಅವ್ಯಾಪಾರಗಳನ್ನೆ ನೋಡಿರಿ (ಗಾಳಿಪ. 
೧೮೭). ೪. ಶೆಟ್ಟ ಕೆಲಸ; ಮಾಡಬಾರದ ಕೆಲಸ: ಮಗನ 
ಅವ್ಯಾಪಾರಕ್ಕೆ ಅವರ ಕಡುತರ ಮಾರುತ್ತರ ಇದು (ವೈನಿ. ೩೭). [ಸೆಂ.] 

ಅನ್ಯಾಸಾರವೃತ್ತಿ (ನಾ). ಮಾಡಬಾರದ ಕೆಲಸ ಮಾಡುವುದು : 
ನಾವೀ ರಾಜಕಾರ್ಯದೊಳ್‌ ತೊಡರ್ದು ಪರ್ಯಾಲೋಚನಾ ಪರಿವೃತ್ತಿ 
ಯೊಳೇನಪ್ಪುದು ಎಂತು ಅವ್ಯಾಪಾರವೃತ್ತಿಯಾವುದುಂ ಫೊಲ್ಲದು 
(ಸಂಚತಂ. ೨೯-೭). [ಅವ್ಕಾಪಾರ * ವೃತ್ತಿ 

ಅವ್ಯಾಪ್ತಿ (ನಾ). ೧. ವ್ಯಾಪ್ತಿಯಿಲ್ಲದಿರುವುದು. ೨. ವ್ಯಾಪ್ತಿ ಸಾಲದಿರು 
ವುದು. ೩. [ತರ್ಕಶಾ] ಲಕ್ಷಣ ಸೂತ್ರವು ಲಶ್ಷ್ಯವೊಂದರಲ್ಲಿ ಅನ್ವ 
ಯಿಸದೆ ಹೋಗುವುಡೆಂಬ ರಚನಾದೋಷ ; ಲಕ್ಷ್ಯ್ಯವೊಂದು ಲಕ್ಷಣ 
ವಾಕ್ಯಕ್ಕೆ ಹೊರಗಾಗುವುದೆಂಬ ನ್ಯೂನತೆ. ಉದಾ--ಶಿಖಾ 
ಯಜ್ಞೋ ಪವೀತವುಳ್ಳವನು ದ್ವಿಜ ಎಂದರೆ ದ್ವಿಜನಾಗಿದ್ದರೂ 
ಸಂನ್ಯಾಸಿಯಾಗಿ ಶಿಖಾಯಜ್ಞೋಪವೀತಗಳನ್ನು ಬಿಟ್ಟಿರುವ 
ವ್ಯಕ್ತಿಯಲ್ಲಿ ಈ ಮಾತು ಹೊಂದದೆ ಹೋಗುತ್ತದೆ. ಹಾಗೆಯೇ 
ಅಸುರರೆಲ್ಲರೂ ದುಷ್ಟರು--ಎಂದರೆ ಸಾಧುಶ್ರೇಷ್ಠರಾದ ಪ್ರಹ್ಲಾದ 
ಮತ್ತು ವಿಭೀಷಣ ಮುಂತಾದವರಲ್ಲಿ ಈ ಮಾತು ಅನ್ವಯಿಸದೆ 
ಹೋಗುತ್ತದೆ. ಇದು ಅವ್ಯಾಹ್ತಿದೋಷ. [ಸಂ] 

ಅನ್ಯಾಪ್ಯ (ಗು). ೧. ವ್ಯಾಪಿಸಲಾಗದ. ೨. ವ್ಯಾಪಿಸಬಾರದ. 
೩. ಎಲ್ಲ ಕಡೆಗೂ ವ್ಯಾಪಿಸದ; ಎಲ್ಲ ಸನ್ನಿವೇಶಕ್ಕೂ ವಿಸ್ತರಿಸದ. 
೪. ಅಸಾಧಾರಣವಾದ ; ವಿಚಿತ್ರವಾದ. [ಸಂ.) 

ಅವ್ಯಾಬಾಧ (ಗು). ೧. ಯಾವ ವಿಧವಾದ ಬಾಧೆಯೂ ಇಲ್ಲದ; 
ಬಾಧೆಗೆ ಒಳಗಾಗದ: ಅವ್ಯಾಬಾಧ ಸುಖಸಂಯುಕ್ತಾತ್ಯಂತಿಕಾವಸ್ಥಾಂ 
ತರಂ ಮೋಕ್ಷಂ (ತತ್ತ್ವಪ್ರ. ೧); ಅವ್ಕಾಬಾಧನುಮನಂತಸುಖಾಂಬುಧಿ 
ನಿಳಯನುಮಾಗಿ ನೆಲಸಿರ್ದಂ (ಆದಿಪು. ೧೬-೫೧ ವ). (ನಾ). ೨. [ಜೈನ] 
ಸಿದ್ಧಸರಮೇಷ್ಠಿಗಳ ಎಂಟು ಗುಣಗಳಲ್ಲಿ ಒಂದು; ಯಾವುದ 
ರಿಂದಲೂ ಕುಂದದ ಹೆಚ್ಚದ ಅನಂತಸುಖತ್ವ : ಪರಮ ಪದಮನೆ 
ಮನದೊಳ್‌. ನಿಜೀಸಿ ಸಮ್ಮಜ್ಞಾನದರ್ಶನಾನಂತವೀರ್ಯ ಸೂಕ್ಷ್ಮ 
ಗುರುಲಘುತ್ವಾವಗಾಹಾವ್ಶಾಬಾಧಂಗಳೆಂಬ ಸಿದ್ಧಪರಮೇಷ್ಮಿಗಳಷ್ಟಗುಣಂ 
ಗಳಂ ನೆನೆಯುತ್ತುಂ (ಆದಿಪು. ೧೦-೧೪ ವ). ೩. [ಜೈನ] ಎಂಟು 
`ಲೋಕಾಂತಿಕ ದೇವತೆಗಳಲ್ಲಿ ಒಂದು ವಿಧದ ಪಂಗಡ: ಬ್ರಹ್ಮ 
ಕಲ್ಬಾಂತವಾಸಿಗಳುಮಪ್ಪ ಸಾರಸ್ವ ತಾದಿತ್ಯವಹ್ನ ್ಯರುಣಗರ್ಧತೋಯ 


ವ್ಕಾಜ 


೪೬೯ 


20 


35 


40 


ತುಷಿತಾವ್ಯಾಬಾಧಾರಿಷ್ಟರೆಂಬೆಣ್ಬರುಂ ಕೋಕಾಂತಿಕದೇವರ್‌ ಬಂದು|45 


(ಆದಿಪು. ೯-೬೦ ವ). 


[ಸಂ.] 


ಅವನ್ವರಣಿ 


ಅವ್ಯಾವಹಾರಿಕೆ (ಗು). ವ್ಯಾವಹಾರಿಕವಲ್ಲದ; ಆಚರಣೆಯಲ್ಲಿ 
ತರಲಾಗದ : ಕಾತ್ಕೂಷಳನ್ನು ಮದುವೆಯಾಗಬೇಕೆಂಬ. .. ತನ್ನ 
ಇತ್ತೀಚಿನ ನಿರ್ಧಾರಗಳು ಅನ್ಕವಹಾರಿಕವಾದ ಕನಸುಗಳೆಂದು ಅವನು 
ಎಣಿಸಿಕೊಂಡಿದ್ದನು (ಪುನರು. ೩೮೩). [ಸಂ.] 

ಅವ್ಯಾಹತ (ಗು). ತಡೆಯಿಲ್ಲದ; ನಡುವೆ ಬಿಟ್ಟುಹೋಗದ ; ಎಡೆ 
ಬಿಡದ; ತೊಡಕಿಲ್ಲವ; ನಿರ್ವಿಘ್ನ ವಾದ : ನಿರ್ಮೊೋಹದಿನಿರೆ ಯತಿಪತಿ 
ಗವ್ಯಾಹತಮಳವಟ್ಟುದುತ್ತಮಾಕಿಂಚನ್ಶಂ (ಮಲ್ಲಿಪು, ೧೧-೪೮) ; ಭುಜಂಗ 
ರಾಯರ ಓದೂ ಅವ್ಮಾಹತವಾಗಿ ನಡೆದಿದ್ದಿತು (ಸಮ ಜೀ. ೧೨೫೬); 
ಇದೇ ರೀತಿಯ ಹಳ್ಳಿಯ ಬಡಕಾಣಿಕೆಯೇ ಆವ್ಯಾಹತವಾಗಿ ಬಂದಿದ್ದರೆ 
ಕುಠೀರದ ಕಾರ್ಯಯೋಜನೆಗಳೆಸ್ಟೋ ಸುಲಭವಾಗಿ ರೂಪಕ್ಕೆ ಬರುತ್ತಿ 
ದ್ಹುವು (ಚಿತೆಸ. ೬೪). (ಸಂ.] 

ಅವ್ಯತ್ಪತ್ತಿ (ನಾ). ೧. ವ್ಯುತ್ಸತ್ತಿಯಿಲ್ಲದಿರುವುದು; ಪಾಂಡಿತ್ಯವಿಲ್ಲ 
ದಿರುವುದು: ಅವ್ಯತ್ಪತ್ತಿಯಿದ್ದರೂ ಕವಿಶಕ್ತಿ ಅದನ್ನು ಮರೆಗೊಳಿಸು 
ವುದು (ಭಾರಮಾ. ೧೯೮ ಅಡಿಟ). ೨. [ಕಾ ವ್ಯ ಮಾ]: “ಅವ್ಯತ್ತತ್ತಿ 
ಯೆಂದರೆ ಅನುಪ್ರಾಸ ಮೊದಲಾದುವುಗಳನ್ನು ಹೆಣೆಯುವ ಉದ್ದೇಶದಿಂದ 
ಪ್ರವರ್ತಿಸುವುದು ” (ಧಾರಮಾ. ೧೮೭). (ಸಂ. 

ಅವ್ಯತ್ಪನ್ನ (ನಾ). ವ್ಯತ್ಸ್ಪತ್ತಿಯಿಲ್ಲದವನು; ಪಾಂಡಿತ್ಯವಿಲ್ಲದವನು; 
ತಿಳಿವಳಿಕೆ ಸಾಲದವನು : ಸವ್ಯಾಪಸವ್ಯಮೆಚ್ಚು ಪಿತೃವ್ಯನ ಕೈವಿಡಿನ 
ವಿಜಯವಧುವಂ ಕೈಕೊಂಡವ್ಯಾಜಶೌರ್ಯನಂಕುಶನವ್ಯತ್ಪನ್ನನವೊಲಿಂತು 
ಮೊಜಕಿದಪ್ಪುವನೇ (ಪಂರಾಮಾ. ೧೬-೧೭). [ಸಂ] 

ಅವ್ರತ (ಗು). ೧. ವ್ರತವಲ್ಲದ. (ನಾ). ೨. ವ್ರತಕ್ಕೆ ವಿರೋಧವಾದ 
ಕೆಲಸ: ಕಷಾಯ - ಕ್ರೋಧಾದಿ ಕಷಾಯಂಗಳುಂ, ಅವ್ರತ - ಹಿಂಸಾದ್ಯ 
ಪ್ರತಂಗಳುಂ (ತತ್ತ್ವಪ್ರ- ೨೫೬). ೩. ವ್ರತವಿಲ್ಲದವನು. [ಸಂ.] 

ಅವ್ರತೆಯೋಗೆ (ನಾ). ೧. ವ್ರತಾಚರಣೆ ಇಲ್ಲದಿರುವುದು. 
೨. ಆಮೆಯಂತೆ ನೀರಿನಲ್ಲಿಯೇ ವಾಸಮಾಡುವುದು. ೧, ೨: 
ಅವ್ರತಯೋಗಂ ಜಳಪಕ್ಷಿಗಲ್ಲದೆ ಜನಕ್ಕಿಲ್ಲಲ್ಲಿ (ಪುಷ್ಪಪು. ೨-೨೯). 

(ಸೆಂ. (ಆ-+ ಪ್ರತಯೋಗ; ಅ ವ್ರತ ಯೋಗು) 
ಅವ್ರತಿಕ (ನಾ). ವ್ರತವನ್ನು ಅನುಸರಿಸದವನು : ವ್ರತಿಕಂಗಂ ಭಾವಿ 


ಪಡವ್ರತಿಕಂಗಮದಾವುದಂತರಂ (ಕಗವಿ. ೭೩ ಪುಣ್ಯಾಸ್ರ). [ಸಂ.] 
ಅವ್ವ, “ಅವ್ವೆ' ನೋ. 
ಅವ್ವ (ಅ) - ಅಮ್ಮ್ಯ. "ಅವ್ವಯ್ಯ' ಪರಾ. [ಆ ಅಮ್ಮು ,] 


ಅವ್ವಳ್ಳ (ನಾ). ಒಬ್ಬಾಕೆಯ ಹೆಸರು (ಉಕ. 8). 
(ಅವ್ವ, (೬ ಅವ್ವೆ) 4 ಅಕ್ಕ] 
ಅವ್ವಡಿಸು "ಅವ್ವಳಿಸು' ನೋ. 
ಅನ್ಹಣಿಯೂರ್‌ (ನಾ). ಒಂದು ಊರಿನ ಹೆಸರು : ಆಳ್ವ ಮೂನೂ 
ರ್ವರು ಅವ್ವಣಿಯೂರ್‌ ಬೋಗಾದಿಯರುಮ್‌ (ಮೈಆರಿ. ೧೯೨೪; 
೮೬-೪ ; 800 ?). [ಅವ್ವಣ್ಳಿ * ಊರ್‌) 
ಅನ್ನಪ್ಪ (ಅ). = ಅವ್ವಯ್ಯ. [ಅವ್ವ + ಅಪ್ಪ್ಯ) 
ಅವ್ಬಬ್ಬೆ (ನಾ). ಒಬ್ಬಾಕೆಯ ಹೆಸರು : ಈ ಧರ್ಮ್ಮಂ ಇರುಗನ್ಮುಯ್ಯ 
ಗೊನ್ನು ಮನುಕೆಮಯ್ಯುಂಗಂ ಅವ್ವಬ್ಬೆಗಂ ಒನ್ನು ಭಾಗಂ ಸಲ್ವುದು 
(ಎಕ. ೫, ಕೋಲಾರ. ೫೭-೧೬ ; 925). [ಅವ್ವ (< ಅವ್ವೆ) + ಅಬ್ಬೆ] 
ಅವ್ವಯ್ಯ (ಅ). ಆಶ್ಚರ್ಯಸೂಚಕ ಶಬ್ದ: ಅವ್ವಯ್ಯ ಒಲೆಮುಂದೆ 
ಒಂದು ಹಾವು ಮಲಗಿದೆ ಎಂದು ಹುಡುಗಿ ಕೂಗಿಕೊಂಡಳು (ರೂಢಿ). 
[ಅವ್ವ್ಯ ೬ ಆಯ್ಯ್ಯ (ಆಂ ಅಯ್ಯೋ)] 
ಅವ್ವರಣಿ (ನಾ). ಒಂದು ಗಿಡ: “ಚಿತ್ರಫಲಾನ್ವಿತಾ - ಅವ್ವರಣೆ ” 
(ಓಷಧಿ. ೧೪೩). [?) 


ಅವ್ವಲ್‌ 


ಅವ್ವಲ್‌, ಅನಲ್‌, ಅವಲ್ಲು (ಗು). ೧. ಹೆಸನಾದ; ಅತ್ಯುತ್ತಮ 
ವಾದ; ಮಿಶ್ರವಲ್ಲದ; ಉತ್ತಷ್ಟವಾದ; ಮೊದಲನೆಯ ದರ್ಜೆಯ: 
ಆಗ ಗವರ್ನರ್‌ ಜನರಲ್‌ ರವರು... ಕರ್ನಲ್‌ ಜಾನ್‌ಬ್ರಿಗ್ಸ್‌ ಎಂಬ 
ಸರದಾರರನ್ನು ಸೀನಿಯರ್‌ (867107) ಎಂದರೆ ಅವ್ವಲ್‌ ಕಮಾಷನರ್‌ 
ಎಂದೂ... ನೇಮಿಸಿದರು (ಮಹಾವಂ. 11, 98) ; ಅವ್ವಲ್‌ ಗೋವಾ 
ಸಾರಾಯಿ ಇದೆ. ಕೊಡಲೋ ? (ಅನಾಥೆ. ೧೩೮). ೨. ನೇರವಾದ; 
ಸಾಕ್ಷಾತ್ತಾಗಿ ಸಂಬಂಧಿಸಿದ. ಅವಲ್ಮ್‌ : "ಅವಲ್‌ಪುಡಿ' ಪರಾ. 
ಅವಲ್ಲು : "ಅವಲುತರ », "ಅವಲುಭೂಮಿ' ಪರಾ. 

[*- ಅರ; ಹಿಂ. ಅವ್ವಲ್‌'; ಮರಾ. ಅನಲ್‌, ಅವ್ವಲ್‌] 

ಅನ್ವಲ್‌ ಪುಡಿ (ನಾ). ಹಸನಾದ (ನಶ್ಯದ) ಪುಡಿ: ಒಂದು ಚಿಟಿಕೆ 
ಏರಿಸಿ "ಅವ್ವಲ್‌! ಅವ್ವಲ್‌'ಪುಡಿ 1! ಉಡುಪಿದ್ದಲ್ಲ. ಇಲ್ಲಿ ಹೊಗೆಸೊಪ್ಪು 
ಕರಿ ಮಾಡಿಬಿಡುತ್ತಾರೆ. . .? (ಬಾಳಿಗಿ. ೧೦). [ಅವ್ವಲ್‌ * ಪುಡಿ) 

ಅವ್ವಲ್‌ರಾತೀಬು (ನಾ). ಅತ್ಯುತ್ತಮವಾದ ಆಹಾರ: ಅವರಿಬ್ಬರೂ 
ಅರಸನ ಅಪ್ಪಣೆ ಪ್ರಕಾರ ಅವ್ವಲ್‌ರಾತೀಬು ಆಂದರೆ ಗೋಧಿ, ಕೊಟ್ಟ, 
ತುಪ್ಪ, ಸಕ್ಕರೆ, ಹಾಲು, ಮಾಂಸ ಮುಂತಾದ್ದನ್ನು ಪಡಕೊಂಡು... 
ಮಹಾಬಲವಂತರಾಗಿ (ಕಥಾಮಂ. 3%, ೨-೧). 

[ಅವ್ವಲ್‌ + ರಾತೀಬು] 

ಅನ್ವಲ್‌ ಅವಾಜಮಾ (ನಾ). ಪಾಕಕ್ಕೆ ಬೇಕಾದ ಒಂದನೆಯ 
ದರ್ಜೆಯ ಪದಾರ್ಥವರ್ಗ : ಜೆಳಗಾಗುವುದರೊಳಗಾಗಿ ರಾಜಾಜ್ಞೆ 
ಯಿಂದ ನೂರಾರು ಜನರಿಗಾಗುವ ಅವ್ವಲ್‌ಲಮಾಜಮಾ ಮೋತಿಖಾನೆ 
ಯಿಂದ ಬರಬೇಕು (ಕಭಎ. ೩೪೧). [ಅವ್ವಲ್‌ + ಲವಾಜಮಾ] 

ಅವ್ವಳಿ (ನಾ). ಮೇಲೆ ಹಾಯುವಿಕೆ (?) : ನಿಲ್ಲೆ, ನಲ್ಮೆ, ಕವ್ವರಿ, 
ಅವ್ವಳಿ ಇತ್ಕಾದೌ ಅಂತಸ್ಥಾಕ್ಷರಾಣಾಂ ಚ ದ್ವಿರ್ಭಾವಃ ಸ್ಮಾತ್‌ (ಶಬ್ದಾನು. 
೬೭ ವ್ಯಾಖ್ಯಾ). "ಅವ್ವಳಿಸು? ಪರಾ. [1] 

ಅವ್ವಳಿಸು, ಅವಳಿಸು, ಅವ್ವಡಿಸು (ಕ್ರಿ). ೧. ಮೇಲೆ ಬೀಳು; ಆಕ್ರ 
ಮಿಸು: “ಅವ್ವಳಿಸಿತೆಂದು ಮೇಲ್ವಾಯ್ಡುದು * (ಕಶಸಾ. ೨೯-೬೨೬) ; 
ಮಹೀಭುಜರೆತ್ತಮೆಚ್ಚ ಕಿತ್ತಂಬುಗಳೆತ್ತಮವ್ವಳಿಸೆ (ಸಂಸಭಾ. ೧೧-೪೨) ; 
ಒಲೆದು ಕೇಸರಿ ಹೊಯ್ವವೋಲವ್ವಳಿಸಿ ಕರ್ಣನ ಹಯರಥವನಪ್ಪಳಿಸಿ 
ಮರಳುವ ಲಾಗಿನಲಿ ಖಂಡೆಯವ ಖಂಡಿಸಿದ (ಕುವ್ಯಾದ್ರೋ. ೬-೫೦) ; 
ತೆಕ್ಕೆವರಿದೇಳ್ವ ಕಕ್ಬೊಗೆಯ ಹೊರಳಿಗಳ ದಶದಿಕ್ಕುಗಳನವ್ವಳಿಪ ಕೇಸು 
ರಿಯ (ಜೈಮಿಭಾ. ೧೩-೧೨). ೨. ಮುಂದೆ ನುಗ್ಗು; ಉರವಣಿಸು; 
“ಟ್ರತುರಿಸು” (ಶಾಪಮಂ. ಕೋಶ) ; ಅವ್ವಳಿಸುವ ಮುಳಿಸಿನ ದಳ್ಳುರಿಗಳ 
ನುಗುಟ್ಟಿವೊಲುಗುಟ್ಟನಸುರನುರಿವ ಪಚಿಕಿಗಳಂ (ಪಂಪಭಾ. ೬-೫೯) ; 
ಬಳ್ಳಿ ವಾಲುಮನೆಳನಾಗರೆಂದು ಸೆಳೆದು ಕೆಡಪಿ ಕಡಿದೀಡಾಡಲವ್ವಳಿಸುವ 
ಮುದಿಮುಂಗುಲಿಗಳು (ಕಬ್ಬಿಕಾ. ೨೩೪) ; ಅಸಿತಾಶ್ವನ ಬಿಲ್ಲನೊಡೆದಾ 
ಕಾಶಕವ್ವಳಿಸುವ ಶರೌಘಕೆ ಮಾಸಲಜಸಿಯಾ ಕರ್ಣ ನಿನ್ನೊಡಲೆಂದನಾ 
ಶಲ್ಕ (ಕುವ್ಯಾ ಕ. ೯-೨೪); ಅಲರ ಸೊಗಸಿಗವ್ಪಳಿಪಳಿಗಳು (ನಂದಿಮಾ. 
೧೮-೧೭). ೩. ಮಾರಿಸು; ಮಾರು: ಎಳವಿದಿರ ಬಣ್ಣಮೊಳ್ನಡು 
ಕಳಶಮನವ್ವಳಿಪ ಮೊಲೆ ಪೊದಳ್ಳೆಳಸುವ ಬಾಯ್‌ ಬಳಸುವ ಕಣ್‌ 
ಮಿಳಿರ್ವ ಕುರುಳ್‌ ನಳಿಮೊಗಮೆನೆ ಸೊಬಗಿವಳ್ಲೆ ನಾಟರ್ವರ್ತನೆಮೇ 
(ಆದಿಪು. ೪-೪೪). ೪. ಕಾಡು; ಹಿಂಸಿಸು: ಪಡಪೆತ್ತಿ ಬಯ್ವ ಕು 
ದಂಗೆಯ ಕಣ್ಣೊಳೆ ಕೀಜಕಿ ಕಲ್ಪಿಪಣ್ಣನ ಬಿಯಕಿಲ್ಲದವ್ವಳಿಪ ತಮ್ಮನ 
ಶೀನಿಗೆ ಮೆಯ್ಯನೊಡ್ಡಿ ನಿನ್ನನೆ ಪಿಡಿದೆನ್ನ ನಲ್ಮೆಗಿದು ತಕ್ಕು ದೆ (ಶಾಂತಿಪು. 
೮-೧೦೫). ೫, ಹಿಂದೆಗೆ; ಕುಗ್ಗು : ಗಿಳಿಯ ಮುಜುಕಕೆ ಗಿಡುಗನಗಿ 
ದವ್ವಳಿಸುವುದೆ (ಕುವ್ಯಾಸ. ೯-೪೬) ; ಒದೆಟ್‌ ಬಲನೊಡನೊಡನೆ ಹಳಚಿ 
ದೊಡದಿರೆ ನೆಲನವ್ವಳಿಸಿ ದಿಕ್ಕರಿ ಮದವಡಗಿದವು (ಕುವ್ಯಾಭೀ. ೪-೪). 


೪೭೦ 


15 


23 


30 


35 


40 


45 


ಅನ್ನೆ 


ಅವಳಿಸು ೧: .ಕೈಯಿಂದಜಕಿಯಲ್ವತ್ತವಳಿಪ ಸುತನ ಪರಿಯನೆಂದೀಕ್ಷಿ 
ಪೆನೋ (ಚಂದ್ರಪು. ೩-೪೭). ಔ ಈ ಶಬ್ದ "ಉತ್ತವಳಿಸು' ಎಂಬು 
ದರ ಅಸಲಿಖಿತವಾದ "ಅತ್ತವಳಿಸು? ಎಂಬುದರ ತಪ್ಪುವಿಭಜನೆ 
ಯಿಂದ ಬಂದಿದೆ. ಅವ್ವಡಿಸು : ೧. ಎಡ ಬಲದೊಳವ್ವಡಿಪ ನಾಯ್ಗಳ 
ಗಡಣವನು ನೆಆಕಿಫೊಡೆದುದವುಂಕಿದುದಡಸಿ... ಒತ್ತಿ ಸಜ್ಮನೆ ಸೀಳಿ 
ತಿಕ್ಕೆ ಲಕೆ (ಸಾಳ್ವಭಾ. ೫-೩೪). [ಅವ್ವಳಿ * -ಇಸ್ಕು] 

ಅವ್ವಾಣಿ "ಅವ್ವಾಳಿ' ನೋ. 

ಅವ್ವಾಳಿ, ಅವ್ವಾಣಿ (ನಾ). ಕೈಲಾಗದವನು; ಅಶಕ್ತ (ಉಳ) : 
ಮಗನ ನೀ ಎಂಥಾ ಅವ್ವಾಳಿ, ಒಂದು ಹೆಣ್ಣೀನ್ನ ಸಂಬಾಳಸೋದು 
ಆಗೋದಿಲ್ಲ ನಿನ್ನಕಡಿಂದ (ಬಾಂಡಾಯ. ೯೯); “ಯಾವನೋ ಒಬ್ಬ 
ತುಂಟಿನ ಮಾತಿಗೆ ಬಂಟರ ಕೂಡೊ ಹೀಗೆ ಬೆದರಿದರೆ ಅವ್ವಾಳಿಗಳ 
ಪಾಡೇನು? (ಜೀವಪ್ರ. ೯೮) ; ಶಿಕ್ಷಣವು ದೊರೆಯದಿದ್ದ ಅವ್ವಾಳಿಗಳ 
ಕೈಯಿಂದಲೂ . . . ದೇಶೋನ್ನತಿಯಂಥ ಮಹತ್ಕ್ಯಾರ್ಯವು ಳೊನೆ 
ಗಾಣುವುದೆಂದು ಆಶಿಸುವುದೆಂದರೆ ಉಸುಕಿನ ಮೇಲೆ ಮನೆ ಕಟ್ಟುವಂ 
ತೆಯೇ ಸರಿ (ಅಮೀಎ. ೧). ಅವ್ವಾಣಿ (8). [1] 

ಅವ್ವಾಳಿತನ (ನಾ). ಹೆಣ್ಣಿಗತನ; ಅಶಕ್ತತೆ: ಯಾವನಾದಕೊಬ್ಬ 
ಉನ್ಮತ್ತ ಪಠಾಣನು ಊರನ್ನು ಸೇರಿ... ಓಡಿಸುವಾಗ ಕುರಿಯಂತೆ 
ಒದರಿ, ಒದರಿ ಮರುಗುವುದಕ್ಕಿಂತ ಹೆಚ್ಚಿನ ಅವ್ವಾಳಿತನವು ಮತ್ತಾವ 
ದಿರುವುದು (ಬ್ರಹ್ಮಜೀ. ೨೧೯). [ಅವ್ವಾಳಿ * -ತನ] 

ಅವ್ವೈ, ಅವ್ವ, (ನಾ). ೧. ತಾಯಿ; ಹೆತ್ತಾಕೆ: ಇನ್ನೇವೇಲ್ಮಪಖೆಂ 
ಪ್ರಸೂತ್ಕುದ್ಭಾವದಿನೆಮ್ಮವ್ವೈ ಕಟಿದಳಂತಾಕ್ಷಣದೊಳ್‌ (ಕಾದಂಪೂ. 
೧೩೩) ; ಹೊಲಗೆಟ್ಟವ್ವೆಗತ್ತನೃಳಂ ಕಂಡ ಶಿಶುನ ಪೋಲ್ತು (ಸಿದ್ಧರಾ. 
೨-೫೬); ಎಮ್ಮೈವ್ಳೆ ಗೆ ಪೇಟಿಕ್ಟೊಲವಿಂ (ದಶಕು. ೯-೯೫); ಸೋದರಿಯಲಾ 
ಕೃಷ್ಣನವ್ವೆ ಏವಾದವೇ (ಕುವ್ಯಾಸ. ೧೧-೧೮) ; ಮನಸಿಜನಳಿಯನವ್ವೆಯ 
ಭಾವನ ಕೂಡೆ ಜನಿಸಿದವಳ ವಲ್ಲಭನ (ಕಂನನಿ. ೮-೧). ೨. ಪ್ರೀತಿ 
ಗೌರವಾರ್ಹರಾದ ಹೆಂಗಸರನ್ನು ಕುರಿತು ಮಾತನಾಡುವಾಗ 
ಅವರ ಹೆಸರಿನ ಕಡೆಗೆ ಸೇರಿಸಿ ಅಥವಾ ಸ್ವತಂತ್ರವಾಗಿ ಬಳೆಸುವ 
ಮಾತು: ಶ್ರೀ ನವಿಲೂರ್ಸಂಘದಾ ಗುಣವತಿ ಅನ್ವೆಗಳಾ ನಿಸಿಧಿಗೆ (ಎಕ. 
1, ೧೧೨; 700) ; ಗೆರಸೊಪ್ಪೆಯ ಶ್ರೀಮತಿ 'ಅವ್ವೈಗಳು ಸಮಸ್ತರು 
ಗೋಷ್ಟಿಯ ಕೊಟು (ಎಕ. 11, ೩೪೩; 14197). ೩. ಅರಮನೆಯ 
ರಾಣಿವಾಸದಲ್ಲಿ ಸೇವೆಗಾಗಿರುವ ಗೌಡಿ ಅಥವಾ ಸೇವಕಿ: 
ಅರಮನೆಯ ಅವ್ವೆಯರೆ ಗೊತ್ತುಗಾತಿ ಒಳಗೆ ಬಂದು ತಲೆಬಾಗಿ ವಂದಿಸಿ 
ಬಿನ್ನವಿಸಿಕೊಂಡಳು (ಕೃಷ್ಣಭೂ. ೪) ; ರಣಧೀರನು ತೆರಕಣಾಂಬಿಯಿಂದ 
ಮೈಸೂರಿಗೆ ಬಂದನೆಂಬುದನ್ನು ಕೇಳಿ ರಾಜಮಾತೆ ತಮ್ಮ ಅವ್ವೇಯ 
ಕೊಡನೆ ಮೈಸೂರಿಗೆ ತೆರಳುತ್ತಾರೆ (ಸಂಸಕ. ೧೦೭). ಅವ್ವ : ೧. ಅವ್ವಂ, 
ಅಮ್ಮಂ ಎಂಬಿವರ್ಕೆಮಿಂತಣಜ್‌ ವುದು (ಶಮದ. ನ. ೧೩೨ ಪ್ರಯೋ) ; 
ಅವ್ವ ಹೇಳಿದಳು, ನಾಳೆ ಗೌರಿಹಬ್ಬ (ಕಸಫು. ೧-೩೦) ; ಅರಸು ಯಾರಿಗೆ 
ಅಪ್ಪ, ಸೂಳೆ ಯಾರಿಗೆ ಅವ್ವ (ಗಾದೆ). "ಪಿರಿಯವ್ವ? ಪರಾ. ೨. ಪದೆ 
ಪಿಂದಂ ಬಂದು ಮೇನಾಸತಿ ನಿಜಸುತೆಯಂ ನೋಡಿ ಮುಂಡಾಡಿ ಡೇವೀ 
» «ಎ ತಾಯೇ ಪದುಳಂ ಪೋಗವ್ವ ಪೋಗೆಂದತಿಭಯರಸದಿಂ ಬುದ್ಧಿವೇ 
ಳುತ್ತುಮಿರ್ದಳ್‌ (ಗಿರಿಕ. ೫-೧೨); ದ್ವಿಜನಿದ ಕೇಳಿ ಫಲನೇನವ್ವ ಎಂದನು 
ಸುಯ್ದು ದುಗುಡದಲಿ "ಕುವ್ಯಾಆ. ೧೨-೯) ; ಚಂದನಗಂಧಿ ನಿನ್ನಾಳ್ಹ 
ಚಿತ್ತಜನಾದನೆಂದಳವಳಿಯದಿರವ್ವಾ (ಮೋಹತ. ೮-೪೭) ; ಅವ್ವನವರೇ 
ನೀವು ಒಳಿತಾಗಿದ್ದೀರೋ (ಮುಂಬಯಿ. ೩-೬೭). 

`[ದೇ. | ತಮಿ, ಅನ್ವೈ ; ತುಳು. ಅಬ್ಬೆ; ಕೊಡ. ಅವ್ವೆ; 

ತೆಲು. ಅವ್ವ ; ಗೊಂಡಿ. ಅವ್ಹಾರಿ. / ಮರಾ. ಆಯಿ] 


ಅನ್ವೆಯಳೆಅಕೆ ೪೭೧ 
ಅವ್ವೈಯಕೆಆಕ (ನಾ). ಒಂದು ಕೆರೆಯ ಹೆಸರು: ಅವ್ವೆಯಕೆಜಕೆ ಕೆಳಗೆ 
ಗದ್ದೆ ಬೆದಲೆ ಕಂಬ ೮೦ (ಎಕ. ೪1, ಶಿವಮೊ. ೪೪-೧೮ ; 1177). 
[ಅವ್ವೆ + ಕೇಜಿ] 
ಅವ್ಟೋರ್‌ (ಸ). ಅವರು (?): ಸ್ವಸ್ತಿಶ್ರಿ 
ಪದಿರ್ಬಂಡುಗ ನಲ್ವತ್ಮ (ಎಕ. ೪1, ಚಿಕ್ಕಮ, ೫೦-೬ ; 
[< ಅದ್ದು. / ತಮಿ. ಅವ್ವೋರ್‌ 
ಅಶಂಕರತ್ಚ (ನಾ). ಶಂಕರತ್ವವಿಲ್ಲದಿರುವುದು; ಶುಭವನ್ನು 
ಉಂಟುಮಾಡದಿರುವುದು : ಶಂಕರಂಗೆ ಶಿವಂಗೆ ಕಂಕಾಳಾಂಕಪಾಣಿಗ 
ಶಂಕರತ್ವದ ಕಿಂಕರರು ಸರಿಯೇ (ಬಸಪು. ೫೪-೨೩). [ಸಂ.] 
ಅಶಂಕಿತ (ಗು). ಶಂಕೆಗೊಳ್ಳದ; ಹೆದರದ: ಕಣ್ಣರಿಗೆಟ್ಟು ದಿವ್ಯ 
ಮುನಿಗಿತ್ತಪಮಾನದಿನಾರ್ತರೌದ್ರದಿಂ ಪೆಣುಲಿಯಾಗಿ ಪುಟ್ಟಿ ಸಹದೇವಿ 
ಬರುತ್ತಿರೆ ಕಂಡಶಂಕಿತರ್‌ ,, . ಉಪಸರ್ಗಸಹಿಷ್ಣುಗಳಿರ್ದರಿರ್ವರುಂ 
(ಪಂಕಾಮಾ. ೨-೫೩). [ಸೆಂ.] 
ಅಶಕ್ತ (ಗು). ೧. ಶಕ್ತಿಯಿಲ್ಲದ; ಅಸಮರ್ಥವಾದ ; ದುರ್ಬಲ 
ವಾದ. (ನಾ). ೨. ಶಕ್ತಿಹೀನನಾದವನು; ಬಲಹೀನ: ಅಶಕ್ತರ 
ಕೈಯಲ್ಲಿ ಅಡಳಿತ ಸಿಕ್ಕಿದರೆ ಎಲ್ಲಕಡೆಯೂ ಅವ್ಯವಸ್ಥೆಯೇ ಆಗುತ್ತದೆ 
(ರೂಢಿ). [ಸಂ.] 
ಅಶಕ್ತತನ (ನಾ). - ಅಶಕ್ತತೆ: ಆದರೆ ಬಹಳ ಅಶಕ್ತತನ ಬಂದಿದೆ 
(ಹೊಸಕ್ತಿ. ೨೦೫). [ಅಶಕ್ತ + -ತನ] 
ಅಶಕ್ತತೆ (ನಾ). ಶಕ್ತಿಯಿಲ್ಲದಿರುವುದು; ದೌರ್ಬಲ್ಯ. 
[ಸಂ. ಅಶಕ್ತತಾ] 
ಅಶಕ್ತಯಾನ (ನಾ). ಅಶಕ್ತರನ್ನೂ ರೋಗಿಗಳನ್ನೂ ಒಯ್ಯುವ 
ವಾಹನ; ಅಶಕ್ತಯಾನ (Ambulance. ಇಂಕನಿ). 
[ಅಶಕ್ತ * ಯಾನ] 
ಅಶಕ್ತಿ (ನಾ). ಶಕ್ತಿಯಿಲ್ಲದಿರುವುದು; ದುರ್ಬಲತೆ; ಸಾಮರ್ಥ್ಯವಿಲ್ಲ 
ದಿರುವುದು. [ಸಂ.] 
ಅಶಕ್ಯ (ಗು). ಅಸಾಧ್ಯವಾದ ; ಅಸದಳವಾದ : ಗುಣಸ್ತವಂಗಳನಿಂತೆಂ 
ದವನೆಣಿಸಲಶಕ್ಕಂ (ಸುಕುಮಾ. ೪-೪೯). [ಸಂ.) 
ಅಶತ್ರು (ಗು). ೧. ಶತ್ರುವಿಲ್ಲದ..೨. ಶತ್ರುವಲ್ಲದ. (ನಾ). ೩. ಹಗೆ 
ಯಿಲ್ಲದವನು ; ಸ್ನೇಹಿತ. ೪. ಚಂದ್ರ. [ಸಂ.] 
ಅಶನ (ನಾ). ೧. ತಿನ್ನುವುದು. ೨. ಅನ್ನ; ಆಹಾರ: ಬದರಾಕ್ಷಾ 
ಮಲಕಪ್ರಮಾಣಮಶನಂ (ಶಾಂತಿಪು. ೬-೧೦೪); ಅಶನವಸನ ಸಿಕ್ಕಿದ 
ಮೇಲೆ ವೃಸನವ್ಯಾಕೆ (ಗಾಜಿ). [ಸಂ.] 
ಅಶನಘಾತಕೆ (ನಾ). - ಅನ್ನಕಂಟಕ (ದಕ. 8). [ಅಶನ ಘಾತಕ] 
ಅಶನಪರ್ಣಿ "ಅಸನಪರ್ಣಿ' ನೋ. 
ಅಶನವೃತ್ತಿ (ನಾ). ವಿಶ್ರಾಂತಿವೇತನ; ವಿರಾಮವೇಶನ; ವರ್ಷಾಶನ: 
ಪ್ರತಿನರುಷಕ್ಕೆ ೩೦೦೦ ಪೌಂಡುಗಳ ಅಶನವೃತ್ತಿಯನ್ನು (Pension) 
ಪಡೆಯುತ್ತಿದ್ದನು (ಇಂಗ್ಲಇ. 18, ೩೨). [ಅಶನೆ* ವೃತ್ತಿ] 
ಅಶನಾಚ್ಛಾದನ (ನಾ). ಅನ್ನ ಹಾಗು ಬಟ್ಟಿ: ತಪೋಧನರ್ಗ್ಗೆ ಛಾತ್ರ 
ವರ್ಗಮಶನಾಛಾ[ಚ್ಛಾ]ದನಕ್ಕೆ (ಸೌಇಇ. ೫೫, ೩೯-೩೭ ; 1064) ; ಅಲ್ಲಿ | 40 
ಕೇಳ್ವ ತಪೋಧನರಶನಾಚ್ಛಾದನಕ್ಕಂ (ಸೌಇಇ. XX, ೮೩-೨೧; 1129). 
[ಅಶನ + ಅಚ್ಛಾದನ] 


€ ಅಪ್ವೋರಯ್ವದಿರ್ವಕ್ಕು 


ಸು.480). 5 


ಶಿ 


3 


20 


80 


55 


ಅಶನಾಯಿತ (ನಾ). ಹಸಿದವನು; ಕುಧಿತ. [ಸಂ.] 
ಅಶನಾಯಿ (ನಾ). ಹಸಿವು; ಕಥೆ. [ಸಂ. ಅಶನಾಯಾ] 


ಅಶನಾರ್ಥಿ (ನಾ). ಆಹಾರವನ್ನು ಬೇಡುವವನು; ಅನ್ನಾಸೇಶ್ಷಿ. 
[ಸಂ. ಅಶನಾರ್ಥಿನ್‌ (ಅಶನ * ಅರ್ಥಿನ್‌)) 


45 


ಅಶಲ್ಯಭಾನೆ 


ಅಶನಿ (ನಾ). ೧. ಸಿಡಿಲು: ಮನದೊಲವರದಿಂದೀ ಯಮತನಯನ ಕುಡು 
ವಗ್ರಪೂಜೆ ಮತ್ಸನ್ನಿಧಿಯೊಳ್‌' ನಿನಗಶನಿಯ ಮಿಟ್ಟುವ ನಂಜಿನ ದೊರೆ 
(ಪಂಪಭಾ. ೬-೫೧). ೨. ವಜ್ರಾಯುಧ: ತ್ರಿಪೃಷ್ಠನರಾತಿಧ್ವ[ಜಿ]ನೀ 
ಸಮಸ್ತ ಮದಸಾಮಜಕುಲ ನಗಕುಲಕೆ ಶನಿಯುಮಶನಿಯುಮಾದಂ 
(ಶಾಂತಿಪು. ೫-೨೪). ೩. ಗೋಲಂದಾಜು; ಕಲ್ಲುಗುಂಡುಗಳನ್ನು 
ಎಸೆಯುವ ಯಂತ್ರ (?) : ಮೂಜು ಕೋಟಯಸುರರು ಸಜಕಿಗಳಲಿಟ್ಟಿ 
ರಶನಿಯ ಶರದಲೆಡೆಯಲಿ ತಜುಬಿದರು ಕೈಸೋತುದೆನಗೆಂದ (ಕುವ್ಕಾಅ. 
೧೨-೩೯). ([ಸಂ.] 
ಅಶನಿಸಾತ (ನಾ). ಸಿಡಿಲು ಹೊಡೆಯುವುದು; ಸಿಡಿಲು ಎರಗುವಿಕೆ. 
[ಅಶನಿ * ಪಾತ] 
ಅಶನಿಸನ್ನಾಹ (ನಾ). ಕಲ್ಲುಗುಂಡುಗಳನ್ನು ಎಸೆಯುವ ಯಂತ್ರ; 
ಗೋಲಂದಾಜ (?): ಎರಡುಂ ಲಳ್ಕಂಬರಂ ಸುತ್ಕಣೆಯರಶನಿಸಂನ್ನ್ನಾ 
ಹದಿಂ... ತೋರ್ಕೈವೆತ್ತೆಯ್ತರೆ (ಎಕ. 21, ದಾವಣ. ೨೫-೩೧ ; 1224). 
[ಅಶನಿ* ಸನ್ನಾಹ] 
ಅಶರಣ (ಗು). ರಕ್ಷಕರಿಲ್ಲದ ; ದಿಕ್ಕಿಲ್ಲದ ; ನಿರ್ಗತಿಕನಾದ. [ಸಂ.] 
ಅಶರಣಾನುಪ್ರೇಕ್ಷೆ (ನಾ). [ಜೈನ] ಹನ್ನೆರಡು ಅನುಪ್ರೇಕ್ಷೆಗಳಲ್ಲಿ 
ಒಂದು; ಹುಟ್ಟು, ಸಾವು, ಮುಪ್ಪು, ರೋಗ ಮುಂತಾದುವುಗಳ 
ಭಯದಿಂದ ಯಾರೂ ತನ್ನನ್ನು ರಕ್ಷಿಸಲಾರರೆಂದೂ ರತ್ನತ್ರಯಾ 
ತ್ಮಕ ಧರ್ಮವೇ ಶರಣೆಂದೂ ಭಾವಿಸುವಿಕೆ: ನಿಶ್ಚಲಾನುಭೂತಿ 
ರೂಪಾಭೇದ ರತ್ನತ್ರಯಾತ್ಮಕ ಧರ್ಮಮೆ ಶರಣಂ, ಪೆಜರಾರುಮಿಲ್ಲೆಂದು 
ಚಿಂತಿಸುವುದು ಅಶರಣಾನುಪ್ರೇಕ್ಷೆಯಕ್ಕುಂ (ತತ್ತ್ವಪ್ರ. ೩೨೭). 
[ಅಶರಣ + ಅನುಪ್ರೇಕ್ಷೆ) 
ಅಶರೀರ (ಗು). ೧. ಶರೀರವಿಲ್ಲದ; ದೇಹರಹಿತವಾದ : ತುಂಬಿದತ್ತ 
ಶರೀರಗಂಧರ್ವಗಾಯನಂ (ಶ್ರೀರಾಮಾ, ೧೬-೪೨೪). (ನಾ). 
೨. ಕಾಮ; ಮನ್ಮಥ. ೩. ಆಕಾಶ. [ಸಂ] 
ಅಶರಠೀರತ್ವ (ನಾ). ಶರೀರವಿಲ್ಲದಿರುವಿಕೆ: ಅಶರೀರತ್ವವನ್ನು ಪಡೆದ 
ಮೇಲೆ ಧರ್ಮವು ಬೇಕಾಗದೆ ಹೋಗಲಿ, ಅದನ್ನು ಪಡೆಯುವುದಳ್ಕಾದರೂ 
ಬೇಡವೇ? - ಎಂದು ಪ್ರಶ್ನೆ (ಬ್ರಹ್ಮಭಾ. ೪೩ ಅಡಿಟ). [ಸಂ.] 
ಅಶರೀರಧ್ವನಿ (ನಾ). - ಅಶರೀರವಾಕ್ಯ : ಅಶರೀರಧ್ವನಿಯಂತೆ ನಾರದನ 
ಪೇಯ್ಗ್ಲಾದೇಶಮಿಂದಾಯ್ತು (ಜಗವಿ. ೩-೧೯). [ಅಶರೀರ * ಧ್ವನಿ] 
ಅಶರೀರವಾಕ್ಯ (ನಾ). ಶರೀರವು ಕಾಣದೆ ಕೇಳಿಬರುವ ಮಾತು; 
ಆಕಾಶವಾಣಿ: ಆ ಸಮಯದೊಳ್‌ ನುಡಿದುದಶರೀರವಾಕ್ಯ ಮಾಕಾಶ 
ದೊಳ್‌ (ಜೈಮಿಭಾ. ೧೬-೧೫). [ಅಶರೀರ * ವಾಕ್ಯ] 
ಅಶರೀರವಾಣಿ (ನಾ). - ಅಶರೀರವಾಕ್ಯ: ಹೋಮಶಾಲೆಯನ್ನು ಪ್ರವೇ 
ಶಿಸಿದ ತಂದೆಗೆ ಛಂದೋ ಮಯವಾದೆ ಅಶರೀರವಾಣಿಯು (ಶಾಕುಂತ. 
೪೯-೬). [ಅಶರೀರ ವಾಣಿ] 
ಅಶರೀರಿ (ಗು). ಶರೀರವಿಲ್ಲದ ; ವಸ್ತುವಲ್ಲದ. (ಸಂ. ಅಶರೀರಿನ್‌] 
ಅಶಲ್ಯ (ಗು). ೧. ಆಯುಧಠಹಿತವಾದ ; ನಿರಾಯುಧವಾದ : ಶಲ್ಕ 
ನನಂದಶಲ್ಯನಂ ಬಗೆವವೊಲೇಳಿದಂ ಬಗೆದು ದಂತಿಯನಾಗಡೆ ತೋಣಜಕಿ 
ಕೊಟ್ಟು (ಪಂಪಭಾ. ೧೦-೧೧೧); ಆನವರನಶಲ್ಕರೆಂದುಜದೆ ಕಾದಿದೆ 
ನಪ್ಪೊಡೆ ಕಾರ್ಯಹಾನಿ ಸಂಭವಿಸುಗುಂ (ಪಂರಾಮಾ. ೧೪-೮೧). 
"ನಿಶ್ಶಲ್ಯ ಪರಾ. ೨. [ಜೈನ) ರಾಗದ್ವೇಷಗಳಿಲ್ಲದ. "ಅಶಲ್ಯ 
ಭಾವೆ? ಪರಾ. [ಸಂ.] 
ಅಶಲ್ಯಭಾವೆ (ನಾ). [ಜೈನ] ರಾಗದ್ವೇಷಗಳಿಲ್ಲದವಳು: ಪರಮ 
ಜಿನೇಂದ್ರನಂ ಬಗೆವ ಭಾವಮಚಾಲ್ಯ ಮಶಲ್ಯ ಭಾವೆಯಾ (ಸುಕುಮಾ, 
[ಸೆಂ. ಅಶಲ್ಯಭಾವಾ] 


೯-೧೬). 


ಅಶಾಂತ 


ಅಶಾಂತ (ಗು). ೧. ಶಾಂತವಲ್ಲದ. ೨. ಶಾಂತಿಯಿಲ್ಲದ; ಕ್ಷೋಭೆ 
ಗೊಂಡ; ಕದಡಿದ. (ನಾ). ೩. ರೇಗಿದವನು ; ಕೋಪಿಷ್ಠ. [ಸಂ.] 
ಅಶಾಂತಮತಿ (ಗು). ಶಾಂತಿಯಿಲ್ಲದ ಮನಸ್ಸುಳ್ಳ; ಕದಡಿದ ಬುದ್ಧಿ 
ಯುಳ್ಳ ; ಸೈರಣೆಯಿಲ್ಲದೆ: ತಚ್ಛಶಿ ಪಲವು ಯೋನಿಯೊಳ್‌ ನಿಂದಶಾಂತ 
ಮೂ ಚಂಡರುಚಿ ಬಾತು (ಚಂದ್ರಪು. ೫-೮೮). 
[ಅಶಾಂತ * ಮತಿ] 
ಅಶಾಸ್ತ್ರ (ಗು). ೧. ಶಾಸ್ತ್ರವಲ್ಲದ. ೨. ಶಾಸ್ತ್ರಕ್ಕೆ ವಿರುದ್ಧವಾದ. 
Te.) 
ಅಶಾಸ್ತ್ರೀಯ (ಗು). ೧. ಶಾಸ್ತ್ರದಲ್ಲಿ ಹೇಳಿಲ್ಲದ. ೨. ಶಾಸ್ತ್ರಕೃನು 


೪೭೨ 


ಕ 


ಸಾರವಾಗಿಲ್ಲದ; ಶಾಸ್ತ್ರಕ್ಕೆ ವಿರೋಧವಾದ: -ಅವನ ಆಚರಣೆ! 10 


ಅಶಾಸ್ತ್ರೀಯ (ರೂಢಿ). [ಸಂ.] 
ಅಶಿಕ್ಷಿತ (ಗು). ೧. ಶಿಕ್ಷಣವನ್ನು ಪಡೆಯದ; ತರಬೇತಿಲ್ಲದ.. (ನಾ). 
೨. ಕ್ರಮತಪ್ಪಿ ನಡೆಯುವವನು; ಅವಿಧೇಯ : ಅವರ ಮನೆಯ 
ಹುಡುಗ ತುಂಬ ಅಶಿಕ್ಷಿತನಾಗಿದ್ದಾನೆ ಯಾರ ಜೊತೆಯಲ್ಲಿಯೂ 
ಮರ್ಯಾದೆಯಿಂದ ನಡೆದುಕೊಳ್ಳು ವುದಿಲ್ಲ (ರೂಢಿ). ([ಸಂ.] 
ಅಶಿಕ್ಷೆ (ನಾ). (ಉಕ) - ಅಶಿಕ್ಷಿತ ೨: ಹುಡುಗ ಬಹಳ ಅಶಿಕ್ಷೆಯಾನಿ 
ದ್ಹಾನೆ (ರೂಢಿ). [ಸಂ. ಅಶಿಕ್ಸಾ) 
ಅಶಿತ (ಗು). ತಿಂದ; ಅಗಿದ; ನುಂಗಿದ. [ಸಂ.] 
ಅಶಿಥಿಲ (ಗು). ಶಿಥಿಲವಲ್ಲದ; ಸಡಿಲಗೊಳ್ಳದ; ಭದ್ರವಾದ; ಬಿಗಿ 
ಯಾದ: 
(ಕಾವ್ಯಾವ. ೫೦೫). [ಸಂ.] 
ಅಶಿರ(ಗು). ೧. ಅಗ್ನಿ. ೨. ಸೂರ್ಯ. ೩. ಗಾಳಿ. ೪. ಒಬ್ಬ ರಾಕ್ಷಸನ 
ಹೆಸರು. ೫. ವಜ್ರ. ([ಸಂ.] 
ಅಶಿನ (ಗು). ಅಶುಭವಾದ ; ಅಮಂಗಳವಾದ. "ಅಶಿವರವ ಪರಾ. 
(ಸಂ. 
ಅಶಿವರವ (ನಾ). ಅಮಂಗಳವಾದ ಧ್ವೈನಿ: ಪಾಂಡುಗೆ ಪುಟ್ಟಿಯುಂ... 
ಈ ಮರದಡಿಯೊಳ್‌ ಶಿವಾಶಿವರವಂಗಳಿನೆಟ್ಟಜುವಂತುಟಾದುದೇ 
(ಸಂಪಭಾ. ೩-೧೧). [ಅಶಿವ + ರವ] 
ಅಶಿಶಿರೆ (ಗು). ಶಿಶಿರವಲ್ಲದ ; ತಂಪಿಲ್ಲದ; ಉಷ್ಣವಾದ. "ಅಶಿಶಿರ 
ಕರ? ಪರಾ. [ಸಂ.] 
ಅಶಿಶಿರಕೆರ (ನಾ). ಉಷ್ಣೃಕಿರಣ; ಸೂರ್ಯ : ಅಶಿಶಿರಕರ ರಥ ತುರಗ 
.ಖುರ ಶಿಖರ ನಿಖಂಡಿತ ಲವಂಗಪಲ್ಲವಮುಂ (ಪಂಪಭಾ. ೪-೧೮ ವ). 
[ಅಶಿಶಿರೆ + ಕರೈ] 
ಅಶಿಶಿರಕಿರಣ (ನಾ). - ಅಶಿಶಿರಕರ: ಶಿಶಿರಕರನೆಲ್ಲಿ ನಿಂದೊಡ 
ಮಶಿಶಿರಕಿರಣಾದಿಗಳ್‌ ನಿರೀಕ್ಷಿಪೊಡೆ ಫಲಂ (ಜಾತತಿ. ೨೦-೧೫). 
[ಅಶಿಶಿರ * ಕಿರಣ) | 
ಅಶಿಷ್ಟ (ಗು). ೧. ಶಿನ್ಟವಲ್ಲದ; ಒರಟಾದ. (ನಾ). ೨. ಅಯೋಗ್ಯ 
ವಾದ ನಡವಳಿಕೆ ; ತಪ್ಪುದಾರಿ: ಕಂಸಂ ತದೀಯ ಬಾಲಹಿಂಸಾಪರ 


ನಾಗಿ ಸೂತಿಕಾಗೃಹಮಂ ಪೊಕ್ಕು A ಶಿಷ್ಟರಶಿಷ್ಟ್ರಮೆನೆ ೬ ೬ ಪಾಸಜಕ 
ಯೊಳ್‌” ಕೂಸನಪ್ಪಳಿಸಿ (ಜಗನಿ. ೨-೫೩ ವ, ೫೪ ವ). [ಸಂ.) 
ಅಶೀತಿ.(ನಾ). ಎಂಬತ್ತು. "ಅಶೀತಿಯೋಜನ' ಪರಾ. [ಸಂ.] 


ಅಶೀತಿಯೋಜನ (ನಾ). ಎಂಬತ್ತು ಯೋಜನ : ಅಲ್ಲಿಂ ಮೇಗಶೀತಿ 
ಯೋಜನಾಂತರದೊಳ್‌ (ಸುಕುಮಾ, ೧೧-೫೯ ವ). 
[ಅಶೀತಿ + ಯೋಜನ] 


ಅಶೀಲ (ಗು). ೧. ಶೀಲವಿಲ್ಲದ; ನಡತೆಗೆಟ್ಟ. (ನಾ). ೨. ಕೆಟ್ಟ 


ನಡವಳಿಕೆ; ನೀತಿಯಿಲ್ಲದಿರುವುದು. [ಸಂ.] 


15 


ಅಶಿಥಿಲಪದಚಯರಚನಾತಿಶಯಂ ಸಂಶ್ಲಿಷ್ಟಮೆಂಬುದಕ್ಕು 20 


25 


30 


1358 


40 


ಅಶೇಷನಕರ 


ಅಶುಚಿ (ಗು). ಶುಚಿಯಲ್ಲದ; ಅಶುದ್ಧವಾದ. (ನಾ). ೨. ಶುಚಿ 
ಯಿಲ್ಲವಿರುವುದು ; ಅಶುದ್ಧ ತೆ. (ಸಂ. 
ಅಶುಚಿತ್ವ (ನಾ). ಶುಚಿಯಿಲ್ಲದಿರುವಿಕೆ ; ಹೊಲೆ : ಒಡಲಶುಚಿತ್ವಮಂ 
ಗತಿಡತುಸ್ವ ಯದೊಳ್‌ ದೊರೆಕೊಳ ರ್ವನಿಸ್ಟಮಂ (ಪಂರಾಮಾ. ೬-೮೭). 
[ಸಂ.] 
ಅಶುಟಿತ್ವಾನುಪ್ರೇಕ್ಷೆ (ನಾ). [ಜೈನ] ಹನ್ನೆರಡು ಅನುಪ್ರೇಕ್ಷೆಗಳಲ್ಲಿ 
ಒಂದು; ಮನುಷ್ಯದೇಹದಲ್ಲಿ ಒಂದಾದರೂ ಶುಚಿಯೂ ಪವಿತ್ರವೂ 
ಇಲ್ಲವೆಂದು ಭಾವಿಸುವುದು: “ಈ ಮನುಸ್ಕಶರೀರದೊಳ್‌ ಒಂದ 
ಪ್ಪೊಡಂ ಶುಚಿಯುಂ ಪವಿತ್ರಮುಂ ಇಲ್ಲದಜಕಿಂ ಜಲಾದಿಗಳಿಂ ಶುದ್ಧಿ 
ಯಿಲ್ಲ, ನಿಶ್ಚಯವ್ಯವಹಾರಾದಿ ಸಮ್ಯಗ್ಗರ್ಶನಾದಿಗಳ್‌ ಜೀವಕೃತ್ಯಂತ 
ಶುದ್ಧಿ ಕಾರಣಂಗಳೆಂದು ಭಾವಿಸುವುದು ಅಶುಚಿತ್ವಾನುಪ್ರೇಕ್ಷೆಯಕ್ಕುಂ » 
(ಶತ್ತ್ವಪ್ರ. ೩೨೯). [ಅಶುಚಿತ್ವ 4 ಅನುಪ್ರೇಕ್ಷ] 
ಅಶುದ್ಧ (ಗು). ೧. ಶುದ್ಧವಲ್ಲದ ; ಅಪವಿತ್ರವಾದ. (ನಾ). ೨. ಶುಚಿ 
-ಯಲ್ಲದವನು; ಅಪವಿತ್ರನು: ಕಜೆ ಯಬಹುದೆ ಕಾಮಧೇನುವ 
ಶುದ್ಮಂಗೆ (ಬಸವ. ೨೬೭). ೩. [ಶೈವ] ಎರಡು ಬಗೆಯ ಸೃಸ್ಟಿಯಲ್ಲಿ 
ಒಂದು: ಸೃಷ್ಟಿ ಶುದ್ಧ, ಅಶುದ್ಧವೆಂದು ಎರಡುಪ್ರಕಾರ (ಹಿಂದಸಾ. 
೨೯೬). ([ಸಂ.] 
ಅಶುದ್ಧಿ (ಗು). ೧. ಶುದ್ಧಿಯಿಲ್ಲದ. (ನಾ). ೨. ಹೊಲಸು; 
ಮೈಲಿಗೆ. [ಸಂ.] 
ಅಶುಭ (ಗು). ೧. ಅಮಂಗಳವಾದ; ಅನಿಷ್ಟಕರವಾದ. (ನಾ). 
೨. ದುರದೃಷ್ಟ; ಕೇಡು. ೩. ಪಾಪ: “ವೃಜಿನಂ... ಆಶುಭಂ, 
ಪಾಪಂ... ಈ ೧೪ ಪಾಪಂ” (ಹಲಾಯು. ೧೦೩-೫). [ಸೆಂ.] 
ಅಶುಭಕರ್ಮ (ನಾ). ೧. ಪಾಪಕಾರ್ಯ ; ಅಮಂಗಳಕರವಾದ 
ಕೆಲಸ. ೨. [ವೀಶ್ಸೆ] ನಾಲ್ಕು ಬಗೆಯ ಕರ್ಮಗಳಲ್ಲಿ ಒಂದು: 
ಕರ್ಮವು ಅಶುಭಕರ್ಮ, ಶುಭಕರ್ಮ, ಜ್ಞಾನಕರ್ಮ, ಪ್ರಸಾದಕರ್ಮ 
ವೆಂದು ನಾಲ್ಕು ತೆರನಾಗಿರುವುದು (ಶಿವಾಸೂ. ೧೩೧). [ಅಶುಭ * ಕರ್ಮ] 
ಅಶುಭಪ್ರವೃತ್ತಿ (ನಾ). ಪಾಪಕರವಾದ ಉದ್ಯೋಗ ; ಕೆಟ್ಟ ಕೆಲಸ 
ದಲ್ಲಿ ತೊಡಗುವಿಕೆ: ಈ ಪ್ರವೃತ್ತಿಯಲ್ಲಿ ಶುಭಪ್ರವೃಶ್ತಿಯಿಂದ ಉತ್ತಮ 
ಜನ್ಮವೂ ಆಶುಭಪ್ರವೃತ್ತಿಯಿಂದ ಅಧಮಜನ್ಮವೂ ಬರುವುವು (ಹಿಂದಸಾ. 
೧೨೨). [ಅಶುಭ * ಪ್ರವೃತ್ತಿ) 
ಅಶುಭಲೇಶೈ (ನಾ). [ಜೈನ] ಕರ್ಮಲೇಪದಿಂದ ಜೀವಕ್ಕೆ ಉಂಟಾ 
ಗುವ ಅಶುಭವಾದ ಬಣ್ಣ: ಮೊದಲಿನ ಕೃಷ್ಣೆ, ನೀಲ, ಕಾಪೋತ, 
ರೇಶ್ಮೆ ಉಳ್ಳ ನರು-ಅಶುಭಲೇ ಶೈ- ನಾಲ್ಕು ಗುಣಸ್ಥಾನಗಳನ್ನು 
ಹೊಂದುವರು (ಜೈನಧ. ೩೦೨). 
[ಸಂ. ಅಶುಭಲೇಶ್ಯಾ (ಅಶುಭ * ಲೇಶ್ಯಾ)] 
ಅಶುಭಸ್ಕಾಯಿ (ಗು). [ಜ್ಯೋತಿ] ಅಮಂಗಳಕರವಾದ ಸ್ಥಾನದಲ್ಲಿ 
ರುವ: ಜೀಯ ಭಾಸ್ಕರಭೌಮರಶುಭಸ್ಥಾಯಿಗಳು ... ಚಿತ್ತವಿಸಿಯೆನೆ 
ಜೋಯಿಸರ ಜವಿವಲೆಗೆ ಸಿಲುಕೆನೆನುತ್ತ ಹೋ೬ವಂಟಿ (ಕುವ್ಯಾಅ. ೨೨-೪). 
[ಸಂ. ಅಶುಭಸ್ಥಾಯಿನ್‌ (ಅಶುಭ + ಸ್ಥಾಯಿನ್‌)] 
ಅಶೇಷ (ಗು). ಶೇಷವಿಲ್ಲದಿರುವ; ಸಮಸ್ತ್ರವಾದ: ಕುಲತಂತೆ ಪೇಟ್ಮ 
ಪದದೊಳ್ಳೆ ಮೇಟೆ ಯದೊಡೆಲ್ಲಂ ಏವೆಕ್ಷಿತಾರ್ಥಮಶೇಷಂ (ಕವಿರಾ. ೧-೧೦೦) ; 
ಆವುದಶೇಸಲೋಕವಿಷಯಸ್ಥಿತಿಯಲ್ತು (ಕಾವ್ಯಾವ. ೪೪೪). [ಸಂ.] 
ಅಶೇಷನಕರ (ನಾ). ನಕರ ಎಂಬ ವರ್ತಕರ ಸಂಸ್ಥೆಗೆ ಸೇರಿದವ 
ರೆಲ್ಲರು: ದೀವಿಗೆಗೆ ಗಾಣ ಒಂದು ಅಶೇಷನಕರ ಹೊನ್ನವಣ ಹೇಟ್‌ಂಗೆ 
೧೦೦ ಎಲೆಯಂ ಬಿಟ್ಟಿರು (ಕಇಆ. ೪೩-೧೭; 1100 ?). "ನಕರ? ಪರಾ. 
[ಅಶೇಷ + ನಕರ] 


ಅಶೇಷಭರಣಕರ 


ಅಶೇಷಭರಣಕರ (ಗು). ೧. ಎಲ್ಲರನ್ನೂ ಪೋಷಣೆ. ಮಾಡುವ. 
೨. ಶೇಷನೆಂಬ ಸರ್ಪರಾಜನನ್ನು ಕೈಗೆ ಭೂಷಣವಾಗಿ ಹೊಂದದ. 
೧೨: SNE [ಪಾಠಾಂ. ಷಾ]ಭರಣ | 
ಕರನೆನಿಸಿರ್ದಂ (ರಾಜಕೇ. ೩-೯ ವ). 

[ಸೆಂ. (ಅಶೇಷ * ಭರಣಕರ; ಅ- ಶೇಷ * ಭರಣ * ಕರ್ಕ)] 

ಅಶೇಷಮಹಾಜನ (ನಾ). ಎಲ್ಲ ಮಹಾಜನಗಳು: ಶ್ರೀನಾರಾಯಣ 
ದೇವ ಪಾದಪಂಕಜಭ್ರಮರರುಮಪ್ಪ ಶ್ರೀಮದಗ್ರ್ರಹಾರಂ ಸೇಡಿಂಬದ 
ಆಶೀಷಮಹಾಜನ ಮುನ್ನೂರ್ವ್ವರುಂ ತ ೯೪-೩-೨೯, 
"ಮಹಾಜನ? ಪರಾ. [ಅಶೇಷ * ಮಹಾಜನ] 

ಅಶೇಷಸಮಯ. (ನಾ). ೧. ಎ ಲ್ಲಾ ಸಮಯ; 
೨. ಎಲ್ಲಾ ಮತಧರ್ಮ; ಎಲ್ಲಾ ಸಂಪ್ರದಾಯ. 

ಅಶೇಷಸಮಯಂಗಳು - ಎಲ್ಲಾ ಸಂಪ್ರದಾಯಕ್ಕೆ ಸೇರಿದವರು; 

ಎಲ್ಲಾ ಸಮಯದ ವರು: ಕೇಸವಸೆಟ್ಟಿ ನಾವಿಸೆಟ್ಟಿ ಸಮಸ್ತ 
ಸೆಟ್ಟಿಕಾಜರುಂ ಅಶೇಷಸಮಯಂಗಳು ರಾಜಾಧ್ಯಕ್ಷಂ ಕಾವಣ ಹೆರ್ಗ್ಗ 
[ಡೆ]ಯ ಸನ್ನಿಧಾನದಲಾ. (ಕಇಆ. ೩೮-೫೧-೧೨ ; 1091). P ಬಹು 
ವಚನದಲ್ಲಿ ಮಾತ್ರ ಈ ಮಾತು ಈ ಅರ್ಥದಲ್ಲಿ ಬರುತ್ತದೆ. 
"ಸಮಯ? ಪರಾ. [ಅಶೇಷ * ಸಮಯ] 

ಅಶೋಕ (ಗು). ೧. ಶೋಕವಿಲ್ಲದ; ದು ಃಖವಿಲ್ಲದ. (ನಾ). 
೨. ದೇವತೆ. ೩. ಸಂನ್ಯಾಸಿ; ಸಂಯಮಿ. ೪. ಒಂದು ಜಾತಿಯ 
ಮರ: ಕಕುಭಾಶೋಕಕದಂಬ ಲುಂಗಲವಲೀ ಭೂಜಾರ್ಜುನಾನೋಕಹ 
ಪ್ರಕರಂ (ಸಂಪಭಾ. ೫-೮೦). ೫. ಅಶೋಕ ಚಕ್ರವರ್ತಿ; ಮೌರ್ಯ 
ವಂಶದರಾಜ : “ಸುರರುಂ ವೃಕ್ಷವಿಭೇದ ಸಂಯಮಿಗಳಿಂತೀ ಮೂರ 
ಶೋಕಾಹ್ವಯಂ (ನಾನಾರ. ೯೫). ([ಸಂ.] 

ಅಕೋಕಸಾದಪ (ನಾ). ಒಂದು ಬಗೆಯ ವೃಕ್ಷ; ಅತೋಕವೆಂಬ 
: ಮರ: ಪದ್ಮರಾಗಾರುಣಲಸದಶೋಕಪಾದಪಮುಂ .. . ಕರಮೊಪ್ಪೆ] 
(ಶಾಂತಿಪು. ೧೨-೧೯ ವ). [ಅಶೋಕ + ಪಾದಪ] 

ಅಶೋಕರೋಹಿಣಿ (ನಾ). ಕಟುಕರೋ ಹಿಣಿಯೆಂಬ ಒಂದು 
ಮೂಲಿಕೆ. (ಸಂ. ಅಶೋಕರೋಹಿಣೀ] 

ಅಶೋಶಲಶಿಕೆ (ನಾ). ಅತೋಕದ ಬಳ್ಳಿ: ಹಿರಣ್ಮಯವೇದಿಕಾವಳಯಿತ | 
ಮುಮಶೋಕಲತಿಕಾಪ್ರತಾನ . 
೧೦-೨೫ ವ). (ಸಂ. sia] 

ಅಶೋಕವನ (ನಾ). ೧. ಅಶೋಕವೃಕ್ಷಗಳ ತೋಟ. ೨. ಲಂಕೆ | 
ಯಲ್ಲಿ ರಾವಣನು ಸೀತಾಜೀವಿಯನ್ನು. ಸೆರೆಯಿಟ್ಟಿದ್ದ ತೋಟದ 
ಹೆಸೆರು: ಅಶೋಕವನಮಿರ್ಪ ತಾಣವನರಸಿ ತೊಳತೊಳಲ ಚರಿಸಿ 
(ಶ್ರೀರಾಮಾ. ೪೨೪-೧). [ಅಶೋಕ + ವನ] 

ಅಶೋಕವನಿಕೆ (ನಾ). - ಅಶೋಕವನ ೨: ಏರ್ದನ... ಕೆಮ್ಮಣ್‌. | 
ನೆಟ್ಟಮಂ, ಅಶೋಕವನಿಕಾ ಮಧ್ಯೆ ಕಡಲದಡಕನತಿದೂರಸ್ಥಮಂ 
(ಶ್ರೀರಾಮಾ. ೪೭೫-೨೬)... [ಸೆಂ. ಆಶೋಕವನಿಕಾ] 

ಅಶೋಕವಲ್ಲರಿ (ನಾ). ಅಶೋಕವ್ಳ ೈಕ್ಷದ ಬಳ್ಳಿ: ಇಡಿದಿರೆ ಮಂಜಿನೊಳ್‌ 


1124). | 


ಎಲ್ಲಾ ಕಾಲ. 
೧ 


ತುಜುಗಿ ತೆಂಕಣಗಾಳಿಯೊಳಾದ ಜ್‌ ನಡುಗುವಶೋಕ !40 


ನಲ್ಲಂಿಯ ಪಲ್ಲ ವದೊಳ್‌' (ಪಂಪಭಾ. ೩-೭೫). [ಅಶೋಕ * ವಲ್ಲರಿ] ! 

ಅಶೋಕವೃತ್ತ (ನಾ). ತ ಒಳಗಾಗದ ನಡೆಯುಳ್ಳವನು : | 
ಟು ಸೋಡ. - ಅಶೋಕವೃತ್ತನಭಯಾತ್ಮಕಂ (ಪ. | 
೧೯-೯೩). [ಅಶೋಕ + ವೃತ್ತ] 


ಅಶೋಕಸಂಗತ (ಗು). ೧ ಅಶೋಕವೃಕ್ಷದಿಂದ ಕೂಡಿದ. |ಆ 


೨. ಶೋಕದ ಸೋಂಕಿಲ್ಲದ. ೧,೨; ಮತ್ತಮಾವನಂ.., ತತತಾಪಸ 


೪೭೩ 


ಕ ಬಟಾ (ಆದಿಪು. 150 


133 


ಅಶ್ಮರಿ 


ಸಮುಚ್ಚಯಮಾಗಿಯುಮಶೋಕಸಂಗತಮೆನಿಸಿರ್ದುದು (ರಾಜಶೇ. 


೫-೭೪ ವ). [ಆಶೋಕ 4 ಸಂಗತ] 
ಅಶೋಕ (ನಾ). ಶೋಕವಿಲ್ಲದವನು : ಅಶೋಕಿಯಾಗಿಹುದೆಂದೆನಗೆ 
ನೀಹೇಳಶೋಕೆಯೆ (ಬಸಪು. ೪೫-೩೫). [ಸಂ. ಅಶೋಕಿನ್‌] 


' 5| ಅಶೋಕಿತ (ಗು). ಶೋಕವಿಲ್ಲದ; ದುಃಖವಿಲ್ಲದ : ಉಂಡಕೇನೋ? 


ಉಣ್ಣದಿದ್ದರೇನೋ? ಶೊ ಕಿತ [ಪಾಠಾಂ. ಸೋಂಕಿತ]ವೇನೋ? 
ಅಶೋಕಿತ (ಪಾಳಾಂ. ಆಸೋಂಕಿತ]ವೇನೋ? ಹುಟ್ಟುವುದಿಲ್ಲಾಗಿ 
ಹೊಂದುವುದಿಲ್ಲ ಸತ್ತು ನಿಶ್ಚಿಂತವಾಯಿತ್ತು ಗುಹೇಶ್ವರ (ಅವ ಚಂ. 
೧೨೬-೫೭೫). [ಸಂ.] 
10| ಅಶೋಕೆ (ನಾ). ೧. - ಅಶೋಕಲತಿಕೆ: ಲಲಿತೆಯ ಶ್ರೀಪದತಳಗ 
ಳಶೋಕೆಯ ತಳಿರೆಂ ಪೋಲ್ವುವು,(ಸುಕುಮಾ. ೫-೫೧). ೨. - ಅಶೋಕ 
ರೋಹಿಣಿ. ೩. ಶೋಶವಿಲ್ಲದವಳು : ಮಾವನನು ಕೊಲಲೆಂದು ದೇವರ 
ದೇವ ಬಂದನಶೋಕೆಯಾದಳು ದೇವಕೀವಧು (ಅಕ್ರೂಚ. ೬-೧೦). 
[ಸಂ. ಅಶೋಕಾ] 
1! ಅಶೋಧಿತ (ಗು). ೧. ಶೋಧಿಸಲ್ಪಡದ ; ಪರಿ ಷ್ಠಾರಗೊಳಿಸದ. 
೨. ಹುಡುಕದ. ೩. ತಪ್ಪುಗಳನ್ನು ತಿದ್ದದ. [ಸಂ.] 
ಅಶೋಭಿತ (ಗು). ಶೋಭಿಗೊಳಿಸದ ; ಅಲಂಕಾರಮಾಡದ. [ಸಂ.] 
ಅಶೌಚ (ನಾ). ೧. ಶೌಚವಿಲ್ಲದಿರುವುದು ; ಕೊಳೆ: ಅನೃತವು 
ಲೋಭವು ಮಾಯೆಯಶಾಚವು . .. ಸಹಜಮಾಗಿಹವು (ಇಂ ಚಾಪ. 
೧೭೫-೬೪). ೨. ಸೂತಕ. [ಸಂ.] 
ಅಶೌಜಿ (ನಾ). ಶುಚಿಯಿಲ್ಲದವನು : ಅವಿನೀತಂ ಮಗನೇ ಅಶೌಚಿ 
ಮುನಿಯೇ (ಸೋಮೇಶ. ೨೨). [ಸಂ. ಅಶ್‌ಚಿನ್‌] 
ಅಶ್ಮ (ನಾ). ೧. ಕಲ್ಲು. ೨. ಮೇಘ. (ಸಂ. ಅಶ್ಮನ್‌] 
ಅಶ್ಮಂತ (ನಾ). ಅಡಿಗೆಯ ಒಲೆ. [ಸಂ.] 
25 ಅಶ್ಮಂತಕೆ (ನಾ). ಅಶ್ಮಂತ. [ಸೆಂ.] 
| ಅಶ್ಮಕಾರ (ನಾ). ಕಲ್ಲುಕುಟಿಗ : “ಅಶ್ಮಕಾರಂ ಕಲ್ಲುಕುಟ್ಟಿ ಗಂ [ಪಾಠಾಂ. 
ಆಶ್ಮಕಾರಕಂ ಕಲ್ಲುಕುಟಗಂ]೫ (ಮಂಗರಾ. ೧೧೧-೧). [ಸಂ.] 
ಅಶ್ಮಕಾರಕ (ನಾ). - ಅಶ್ಮಕಾರ. "ಅಶ್ಮಕಾರ' ಶಬ್ದದ ಪಾಠಾಂತರ 
ವನ್ನು ನೋಡಿ. [ಸಂ.] 
ಅಶ್ಮಗರ್ಭ (ನಾ). ಪಚ್ಚಿ; ಮರಕತಮಣಿ: “ಅಶ್ಮಗರ್ಭಂ, ಮರ 
(ಕತಂ)ತಕಂ, ಹರಿನ್ಮಣಿಃ ಈ ೩ ಪಚ್ಚಿ” (ಹಲಾಯು. ೨೯-೨೧). 
[ಅಶ್ಮ * ಗರ್ಭ] 
ಅಶ್ಮಜ (ನಾ). ೧. ಕಾವಿಕಲ್ಲು. ೨. ಶಿಲಾಜಿತು. ೩. ಕಬ್ಬಿಣ. [ಸಂ.] 
ಅಶ್ಮಪುಷ್ಪ (ನಾ). ಕಲ್ಲುಹೂವು : ಕಾಲಾನುಸಾರ್ಯಂ ವೃದ್ಧಂ ಅಶ್ಮ ಪುಷ್ಪಂ 
ಶೀತಶಿವಂ ಶೈಲೇಯಂ ೫ ಕಲ್ಲುಹುವ್ವಿನ ಪೆಸರು, ಶಿಲಾಪುಷ್ಪ? 
(ಸಿದ್ಧಾಂತಿ. ೧೨೩). [ಅಶ್ಮ+ ಪುಸ್ಪ) 
ಅಶ್ಮಯುಗ (ನಾ). ಕಲ್ಲನ್ನು ಪ್ರಧಾನವಾಗಿ ಬಳಸುತ್ತಿದ್ದ ಯುಗ ; 
ಶಿಲಾಯುಗ : ಅಶ್ಮಯುಗದ ಬೇರೆ ಬೇಕೆ ಪ್ರಕಾರದ 4೪ ಆಯುಧ 
ಗಳೂ, ಉಪಕರಣಗಳೂ ಧಾರವಾಡ ಜಿಲ್ಲೆಯ ಬೆಣ್ಣೆಕೊಳ್ಳ ದಲ್ಲಿ ದೊರೆತಿವೆ 
(ಕರ್ಣಾಪೂ. ೯೨). [[ಅಶ್ಮ* ಯುಗ] 
ಅಶ್ಮಯೋನಿ (ನಾ). - ಅಶ್ಮಗರ್ಭ (8). [ಅಶ್ಮ* ಯೋನಿ) 
ಅಶ್ಮರಿ (ನಾ). ಮೂತ್ರಕೋಶದಲ್ಲಿ ಕಲ್ಲುಕಟ್ಟಿಕೊಳ್ಳವ ಒಂದು 
ರೋಗ; ಕಲ್ಲುಕಟ್ಟು; ಶಿಲಾಮೇಹ: ಶುಕ್ಲವು ವಾತದೋಷದಿಂದ 
ವಸ್ತಿ- ಸ್ಥಾನವನೈದಿ ಅಶ್ಮರಿಯಹುದು. ಅಶ್ಮರಿಯನೇ ಕಲ್ಲುಕಟ್ಟು 
ಎಂಬರು. ಹಾಗಲ್ಲದಿದ್ದರೆ ಶ್ಲೇಷ್ಮವಾದರೂ ವಸ್ತಿಸ್ಥಾನವ ಐದಿ ಆಶ್ಮರಿ 
ಯಹುದು ತೀವ್ರವಾದ ನೇದನೆಯಹುದು; ಮೂತ್ರನಾಳದಲ್ಲಿ ಉರಿ 


20 


ಅಶ್ಮರೀಹಾರಕೆ ೪೭೪ 


ಉಂಟಾಗಿಹುದು; ಅದು ಅಶ್ಮರಿ ಎನಿಸಿಕೊಂಬುದು (ವೈ ದ್ಯ ಸಾ.| 
೨೫೨-೮ ಟೀಕೆ) ; ಬೂರುಗದ ಮೂಡು ಹರಿದ ಬೇರಿನ ತಿಗಡು, ಈಚಲ; 
ಎಲೆ, ಸುಳಿ, ಕಲ್ಲಾರು, ಹರಿವಾಣ ಇವ ಮೊಸರೊಳು ತಳಿದು ಹಿಂಡಿ! 
ಕೊಂಡುಆಕಳಮೊಸರು ಸಕ್ಕರೆಯಲ್ಲಿ ಹಾಕಿಕೊಳ್ಳಲು ಅಶ್ಮರಿ ಮಾಂಬುದು 
(ವಿವೈವಿ. ೧೪೦). (ಸೆಂ. ಅಶ್ಮರೀ) 

ಅಶ್ಮರೀಹಾರಕ (ನಾ). ಅಶ್ಮರಿ ರೋಗವನ್ನು ಹೋಗಲಾಡಿಸು 
ವಂಥದು; ಮೂತ್ರಕೋಶದಲ್ಲಿ ಕಲ್ಲುಕಟ್ಟನ್ನು ಕರಗಿಸುವ ಔಷಧಿ: | 
ಮೂತ್ರಕೋಶದಲ್ಲಿ ಕಲ್ಲುಕೂಡದಂತೆ ಮಾಡುವ ಮತ್ತು ಕೂಡಿದ | 
ಕಲ್ಲನ್ನು ಕರಗಿಸುವ (ಮದ್ದು); ಅಶ್ಮರೀಹಾರಕ (Antilithic. 
ಇಂಕನಿ). [ಸಂ. (ಅಶ್ಮರೀ * ಹಾರಕ)] 110 

ಅಶ್ಮಸಾರ (ನಾ). ಕಬ್ಬಿಣ : ಬಿಸಿಲಳುರೆ ಕರಗಿ ಹರಿವಶ್ಮಸಾರಮಂ | 
ಗಿರಿಯ ನಿರುರಂಗೆತ್ತ್ವೇಂ ಚುಂಬಿಸಿ ಚಂಚು ಬೇಯೆ ತಲೆ ಬಿದಿರ್ದಸುವರೆ 
ಯಾದುದೊ ತೃಷಾರ್ತನೊಂದು ಮಯೂರಂ (ಚಂದ್ರಪು. ೯-೭೨). 

[ಸಂ.1 

ಅಶ್ಮಾತಕ (ನಾ). ಒಂದು ವೃಕ್ಷ: ಅಶ್ಮಾತಕವೆಂಬ ವೃಕ್ಷದ ಯಡದ |॥5 
ಭಾಗದೊಳ್‌ (ಸೌಗಂಧಿ. ೪೩೧-೧೬). [ಸೆಂ] 

ಅಶ್ಮಾರೋಪಣ (ನಾ). ಮದುವೆಯಲ್ಲಿ ನಡಸುವ ಒಂದು ಕರ್ಮ; 
ವರನು ವಧುವಿನ ಬಲಗಾಲಿನ ಪಾದವನ್ನು ಹಿಡಿದು ಮೆಟ್ಟಕ್ಕಿಯ 
ಕಲ್ಲಿನ ಮೇಲೆ ಇಡುವ ಕರ್ಮ (ದಕ. 8). [ಅಶ್ಮ * ಆರೋಪಣ] 

ಅಶ್ಮೀರ (ನಾ). - ಅಶ್ಮರಿ (ಕ). [ಸಂ.] 

ಅಶ್ರ (ನಾ). - ಅಸ್ತ್ರ ೨,೩,೪. [ಸಂ.] 

ಅಶ್ರದ್ಧೆ (ನಾ). ಶ್ರಜ್ಧೆ ಯಿಲ್ಲದಿರುವುದು ; ಆಸಕ್ತಿಯಿಲ್ಲದಿರುವುದು; 
ಅಪನಂಬಿಕೆ: ತಮ್ಮ ಅಶ್ರದ್ಧೆಗೆ ಕಾರಣನಾದ ವ್ಯಕ್ತಿ ತಾನಿಲ್ಲದ ಹೊತ್ತಿ 
ನಲ್ಲಿ ಹೀಗೆ ಕಳ್ಳ ನಂತೆ ಬಂದುಹೋಗುತ್ತಿದ್ದಾನೆಂದು ಖಚಿತವಾದಾಗ | 
ಶಾಸ್ತ್ರಿಗಳಿಗೆ ಇನ್ನಷ್ಟು ಅವನ ಮೇಲೆ ಹೇಸಿಕೆ ಹುಟ್ಟಿತು (ಹೊಸಕ್ಷಿ, ೧೬). | 

[ಸಂ. ಆಶ್ರದ್ಧಾ) 

ಅಶ್ರಮ (ಗು). ೧. ದಣಿವಿಲ್ಲದ. (ನಾ). ೨. ಶ್ರಮವಿಲ್ಲದಿರುವುದು ; 
ಸೌಲಭ್ಯ; ನಿರಾಯಾಸ : ಅಂತು ನಾಗಪಾಶಮುಮನಶ್ರ ಮದೊಳ್‌ 
ಪಣಸಿದು (ಶಾಂತಿ ಪು. ೮-೫೧ ವ); ಅಶ್ರಮದಿಂ ಧರೆಯಂ ಸತ್ಯಾಶ್ರಯ 
ನಾಳ್ಗೆಂ (ಕಇಆ. ೨-೨-೧೯ ; 1058). [ಸಂ.] 

ಅಶ್ರಾಂತ (ಗು). ೧. ಶ್ರಮವಿಲ್ಲದ ; ದಣಿವಿಲ್ಲದ. ೨. ನಿಲುವಿಲ್ಲದ ; 
ಎಡೆಬಿಡದ: ಅಶ್ರಾಂತರಾಗದಿಂ ಸಂಭೋಗಸುಖದೊಳೋಲಾಡಿ 
(ಜಗವಿ. ೨-೭೫ ವ). [ಸಂ.] 

ಅಶ್ರಾಂತಂ (ಅ). ಶ್ರಮವಿಲ್ಲದೆ; ದಣಿವಿಲ್ಲದೆ: ಅಶ್ರಾಂತಂ ಕಣೊ 
ಪ್ಪಿದಂ ಮಂಜುಳಗುಣಗಣಮಾಣಿಕ್ಕ ಕೋಶಂ ಮಹೇಶಂ (ರಾಜ ಶೇ. 
೧೪-೧೬೯). [ಸಂ] 

ಅಶ್ರಾವ್ಯ (ಗು). ೧. ಶ್ರಾವ್ಯವಲ್ಲದ; ಕೇಳಲು ಚೆನ್ನಾಗಿಲ್ಲದ: ಛಂದಸ್ಸು 
ಲಕ್ಷಣಮಲಂಕಾರ ಭಾವ ರಸಮೊಂದಿ ಕಳೆವೆತ್ತ ಸತ್ಯೃತಿಯುಕ್ತಮೊಂದು 
ಮಿಲ್ಲದ ಕಾವ್ಯಮಶ್ರಾವ್ಯಮಹುಜಿಂದಆಕಯದೆ (ಜೈ ಮಿಭಾ. ೧-೬). 
(ನಾ). ೨. [ನಾಟ್ಯ] ರೂಪಕದಲ್ಲಿ ಮಾತನಾಡುವ ಪಾತ್ರ 
ವಲ್ಲದೆ ಮತ್ತಾರೂ ಕೇಳುವುದಿಲ್ಲವೆಂದು ಸೂಚಿಸಿದ್ದು ;: ಮತ್ತಾ 
ರಿಗೂ ಕೇಳಿಸದ್ದು; ಸ್ವಗತ: “(ನಾಟ್ಕಧರ್ಮವನ್ನು ಅನುಸರಿಸಿ) 
ವಸ್ತು ವಿನಲ್ಲಿ ಕೆಲವು ಭಾಗಗಳು “ಶ್ರಾವ್ಯವಾಗಿಯೂ ಮತ್ತೆ ಕೆಲವು 
ಭಾಗಗಳು "ಆಶ್ರಾವ್ಯ? ವಾಗಿಯೂ ಇರುತ್ತವೆ. ಅವು'ಯಾವುವೆಂದರೆ :- 
* *- ಸ್ವಗತಂ - ಮಾತನಾಡುವ ಪಾತ್ರವಲ್ಲದೆ ಮತ್ತಾರೂ ಕೇಳದ್ದು | 45 
(ಅಶ್ರಾವ್ಯ) * (ಕೈಪಿಡಿ. ೨೦೬). `[ಸಂ.] 


20 


23 


| 
150 


| 
135 


40 


| 
| 
| 


ಆಶ್ರುಸ್ರನೆ 


ಅಶ್ರಿ (ನಾ). ೧. ಮೂಲೆ. ೨. ಏಣು; ಅಂಚು; ಕತ್ತಿ ಮುಂತಾದ 
ಆಯುಧದ ಅಲಗಿನ ಧಾರೆ: «ಅಣಿ; ಅಶ್ರಿ8; ಕೋಟಃ ; ಅಶ್ರಃ ; 
ಕೋಣ - ಈ ೫ ಗೋಟು? (ಹಲಾಯು. ೧೨೦-೪೨). [ಸಂ.] 
ಅಶ್ರೀಕ (ಗು). ಸಂಪತ್ತಿಲ್ಲದ; ಸೌಭಾಗ್ಯವಿಲ್ಲದ: ಲೋಕಾಲೋಕಾ 
ವಿತತವಿಲೋಕಂ ಜ್ಞಾನಂ ಸಮೂರ್ಜಿತಾವದ್ಯವಿದಶ್ರೀಕಂ ಚರಿತ್ರಮಜಕಿ 
ಪರಲೋಕಮುಮಾ ರೋಕಮುಂ ತದಾಯತ್ತಂಗಳ್‌ (ಶಾಂತಿಪು. ೬-೪೭), 
(ಸಂ. 
ಅಶ್ರು (ನಾ). ಕಣ್ಣೀರು : ಅಶ್ರುವಂ ಪೇಜುವ ಕಣ್ಮಲರ್‌. . .ಇವಆಂದು 
ದೊಂದು ಚೆಲ್ವೇಟಾರೆ ಭೋಗಿ ಭಾಮಿನಿಯರಾ ಮಡುವಿಂ ಪೊಜಮಟ್ಟ 
ರಬಿಕ್ತಿಯಿಂ (ಜಗವಿ. ೩-೧೦೧) ; ಬನೆದ ತೊರೆ ಸೋರ್ನುದೆನೆ ಕಣ್ಮುಚ್ಚಿ 
ಜಿವೆಗಳಿಂ ಸ್ರವಿಸಿದತ್ತಶ್ರು (ಶ್ರೀರಾಮಾ. ೧೬೬-೪೦೧). "ಅಶ್ರುಕಣ? 
ಪರಾ. [ಸಂ.] 
ಅಶ್ರುಕಣ (ನಾ). ಕಣ್ಣೀರಿನ ಹೆನಿ: ಸುರಿವ ನಿರಂಜನಾಶ್ರುಕಣದಿಂ 
ಕುಚದೊಳ್‌ ಪೊಸಮುತ್ತಿನಾರಮಂ. ..ನಿಯೋಜಿಪ (ಚಂದ್ರಪು.೩-೫೪). 
[ಅಶ್ರು * ಕಣ್ಮ) 
ಅಶ್ರುಜಲ (ನಾ). ಕಣ್ಣೀರು : ಕಂಡಾಗಳಶ್ರುಜಲಂಗಳು ಸುರಿಯದಿದ್ದರೆ, 
ನುಡಿವಲ್ಲಿ ಗದ್ಗದಂಗಳು ಹೊಆಹೊಮ್ಮದಿದ್ದರೆ ಕೂಡಲ ಸಂಗಮ 
ದೇವರ ಭಕ್ಷಿಗಿದು ಚಿಹ್ನ ಎನ್ನಲ್ಲಿ ವಿಲ್ಲವಾಗಿ ಅನು ಡಂಭಕ ಕಾಣಿರೇ 
(ಬಸವ. ೩೭೮). [ಅಶ್ರು * ಜಲ] 
ಅಶ್ರುತ (ಗು). ಕಿವಿಯಿಂದ ಕೇಳದ; ಕೇಳಿಲ್ಲದ: ಜನಿಯಿಸುಗುಂ 
ದುರ್ಗತಿ ಬಂಧನಮೆಂಬೀ ದಿವ್ಕಭಾಷೆ ನಿನಗಶ್ರುತಮೇೇ (ಮಲ್ಲಿಫ. 
೧೦-೩೯). (ನಾ). ೨. ವೇದವಿರುದ್ಧವಾದದ್ದು. [ಸಂ.] 
ಅಶ್ರುತಪೂರ್ವ (ಗು). ಹಿಂದೆಂದೂ ಕೇಳಿಲ್ಲದ: ಆ ಮಹಿಯುತ್ಸವ 
ಮೆಂಬುದಸಾಮಾನ್ಯ ಮದೃಷ್ಟಪೂರ್ವಮಶ್ರುತಪೂರ್ವಂ (ಶಾಂತಿಪು. 
೧೦-೧) ; ಈತನ ಮಾತು ಅಶ್ರುತಪೂರ್ವಮಾ ಚೋದ್ಯಮಂ ನೋಡುವಂ 
(ಪಂಚತಂ. ೧೭೧-೧೫). [ಸಂ] 
ಅಶ್ರುತಪ್ರಕೃತಿಜನ (ನಾ). ಶಾಸ್ತ್ರಜ್ಞಾನವಿಲ್ಲದ ಸಾಮಾನ್ಯ ಜನ: 
ಗುಣಮಿದು ದೋಷಮಿದೆಂಬೀ ಗಣಿದಮನೆತ್ತಜಕಿಗುಮಶ್ರುತಪ್ರಕೃ(ತಿ) 
ಜನಂ (ಕವಿರಾ. ೧-೮). ' [ಅಶ್ರುತ * ಪ್ರಕೃತಿ * ಜನ] 
ಅಶ್ರುಭರ (ನಾ). ಕಣ್ಣೀರಿನ ಆಧಿಕ್ಯ; ಬಹಳವಾದ ಕಣ್ಣೀರು: 
ಶಕುಂತಳೆ ಪೋದಪಳೆಂದು ಕಂಠಮುಮ್ಮಳಿಸುವುದೊತ್ತು ವಶ್ರುಭರದಿಂ 
ಜಡಮಾದುದು ದೃಷ್ಟಿ (ಶಾಕುಂತ. ೫೨-೨). [ಅಶ್ರು * ಭರ] 
ಅಶ್ರುರಸ (ನಾ). ಕಣ್ಣೀರು: ಕಣ್ನಾವರೆಯೊಳಶ್ರುರಸಮುಗುವನ್ನೆ ಗಂ 
ಕೋಮಹರ್ಷಂದಾಳ್ನು (ಶ್ರೀರಾಮಾ. ೧-೨). [ಅಶ್ರು + ರಸ] 
ಅಶ್ರುವಾರಿ (ನಾ). ಕಣ್ಣೀರು: ಅಜ್‌ಪಿದೊಡೆನ್ನ ಪೋಗನಿನಿಯಳ್ಳಿ ಮನಂ 
ಮಜುಕಕ್ಕೆ ನೀಳ್ವ ಕಣ್ಣೊಜಕಿದುಗುವಶ್ರುವಾರಿಗೆ ತೊದಲ್ನುಡಿ ಲಲ್ಲೆಗೆ 
ಪಕ್ಕುಗೊಟ್ಟು (ಪಂಸಭಾ. ೪-೧೨). [ಅಶ್ರು * ವಾರಿ] 
ಅಶ್ರುವೃಷ್ಟಿ (ನಾ). ಕಣ್ಣೀರಿನ ಮಳೆ ; ಕಣ್ಣೀರಿನ ವರ್ಷ: ಕಂಡ 
ವರು ಮಾಡಿದರು ಅಶ್ರು ವೃಷ್ಟಿಯನು (ನಾದಲೀ. ೩೯-೧೮). 
[ಅಶ್ರು * ವೃಷ್ಟಿ] 
ಅಶ್ರುಸ್ನಾತ (ಗು). ಕಣ್ಣೀರಿನಲ್ಲಿ ಸ್ನಾನಮಾಡಿದ; ಕ ಣ್ಣ ರಿಂದ 
ತೊಯ್ದ : ಸ್ತನಯುಗಮಶ್ರುಸ್ನಾತಂ (ಕಾದಂಪೂ. ೬೦). 
[ಅಶ್ರು * ಸ್ನ್ನಾತ] 
ಶ್ರುಸ್ರನೆ (ನಾ). ಕಣ್ಣೀರು ಸುರಿಸುವವಳು : ಆ ಬಾಲಿಕೆ ಗದ್ಗದ 
ಕಂಠೆ ವಾಮಕರ ಪಲ್ಲವಾಂಗುಳಿ ನಖಾಕ್ಷಿಪ್ತಾಶ್ರುಸ್ರನೆ . . . ಬಿನ್ನವಿಕುಂ 
(ಶಾಂತಿಪು. ೬-೬೨ ವ). [ಸಂ. ಅಶ್ರುಸ್ತ್ರವಾ] 


ಅ 


ಅಶ್ಲಶ್ತ 


ಅಶ್ಲ ಕ್ಷ (ಗು). ಮೃದುವಲ್ಲದ: ಅವಿಶಾಲಾಂಬರವಪ್ರಸನ್ನ ದಿವನಸ್ಪಸ್ಟಾ | | 
ಧ್ವವಸ್ವಚ್ಛ ತೋಯವನುದ್ಕೊ ಗಜನೌಘವಸ್ತದವಸ್ಮೇರಾಜ್ಞವಶ್ನಕ್ಷ | 
ಕೈರವಂ (ಜಗವಿ. ೪-೨೬). [ಸಂ] 
ಅಶ್ಲಾ ಫೆ (ನಾ). ನಿಂದೆ; ತೆಗಳಿಕೆ: ಹರಿಯಂ ಬ್ರಹ್ಮಾದಿ ದೇವರ್ಕಳಿನೆನೆ 
ಯುಮದೇಂ ವಿಷ್ಣುಗಶ್ಲಾಘೆಯಂ ಬಿತ್ತರಿಪೆಂ (ಜಗವಿ. ೧-೧೯). 
[ಸಂ. ಅಶ್ಲಾಘಾ] 
ಅಶ್ಲಾಘ್ಯ (ಗು). ಶ್ಲಾಘ್ಯವಲ್ಲದ; ಪ್ರಶಂಸೆಗೆ ಯೋಗ್ಯವಲ್ಲದ; ಒಳ್ಳೆ 
ಯದಲ್ಲದ: ಎಭುಗಪರಿಮಿತಾಳಾಪಮಶ್ಲಾಘ ಮಲ್ತೇ (ಜಗವಿ. ಜು | 
ಟು! ] | 
ಷ್ಟ (ಗು). (ಒಂದನ್ನೊ ದು) ಅಪ್ಪಿ ಕೊಳ್ಳ ದ; ಸೇರಿಲ್ಲದ: ಆಸ್ಫು 
ಗು ದಿತ್ಮ ಪಶ್ಚಿಷ್ಠ ಟಕೋಳವಯೂನಾಧ್ವ ಚಹ ರಾನ್ಟಭೃತನಂದೊ 
ಪ್ರರ್ದದಭ್ರ್ರಾಗಮಂ (a. ೪-೨೬). [ಸಂ.] 
ಅಶ್ಲೀಲ (ಗು). ೧. ಅಸಭ್ಯವಾದ; ಗ್ರಾಮ್ಯವಾದ: ೨. ಅಮಂಗಳ 
ವಾದ. (ನಾ). ೩. [ಕಾವ್ಯಮಾ] ಪದಡೋಷಗಳಲ್ಲಿ ಒಂದು: 
*ಅಶ್ಲೀಲ ಎ ಮನಸ್ಸು ಹಿಂದೆಗೆಯುವಂತೆ ಮಾಡುವುದು. ಇದು ಮೂರು !15 
ವಿಧ:--_(೧) ನಾಚಿಕೆಗೊಳಿಸುವುದರಿಂದ, (೨) ಜುಗುಪ್ಸೆ ಅಥವಾ, ಅಸಹ್ಯ 
ವನ್ನುಂಟುಮಾಡುವುದರಿಂದ, (4) ಅಮಂಗಲ ಅಥವಾ ಕೆಟ್ಟದ್ದನ್ನು 
ಸೂಚಿಸುವುದರಿಂದ  (ಕೃಪಡಿ: ೨೨೭). [ಸಂ.] 
ಅಶ್ವ (ನಾ). ೧. ಕುದುರೆ. ೨. ಪುರುಷಜಾತಿಯಲ್ಲಿ ಒಂದು: ಶಶವೃಷ 
ಅಶ್ವರೆಂದು ಮೂರು ಪುರುಷಜಾತಿಯಿರುವುದು (ಸೌಗಂಧಿ. ೪೯೩-೬). 
೩. ಒಂದು ಔಷಧದ್ರವ್ಯ: “ಕಚ್ಛಃ ಕಾಂತಲಕಃ ನಂದಿವೃಕ್ಷಃ... 
ಈ ಆಜು ಅಶ್ವವೆಂಬ ಗಂಧದ್ರವ್ಯ ೨ (ನಾಚಿರಾ. ೧೧೧). [ಸಂ.] 
ಅಶ್ಚಕರ್ಣ (ನಾ). - ಅಶ್ವಕರ್ಣಕ. [ಸಂ.] 
ಅಶ್ಚಕರ್ಣಕ (ನಾ). ಮತ್ತೀಮರ. [ಸಂ.] 
ಅಶ್ವಗಂಧ (ನಾ). - ಅಶ್ವಗಂಧಿ: “ ಅಂಗುರಮಶ್ವಗಂಧಮಕ್ಕುಂ 
(ಮಂಗರಾ. ೩೯-೨೭). [ಸಂ. ಅಶ್ವಗಂಧಾ] 
ಅಶ್ವ್ಚಗಂಧಿ (ನಾ). ಹಿರೀಮದ್ದಿನ ಗಿಡ; ಅಂಗುರದ ಗಿಡ, ಬೇರು 
(ಮೈ ಔಗಿ. ೭೮-೧೬೧೧). [ಸಂ.) 
ಅಶ್ಚಗಂಧೆ (ನಾ). - ಅಶ್ವಗಂಧಿ (8). [ಸಂ. ಅಶ್ವಗಂಧಾ] 
ಅಶ್ವಗತಿ (ನಾ). ಕುದುರೆಯ ನಡಗೆ, --ಓಟ: “ತರುಭೇದಂ ಫೃತ 
ಶಾಖಮಶ್ವಗತಿಯುಂ ತೂರ್ಣಂ ಮಖಾಂತ್ಯಂ ಛದಂ ನಿರುತಂ ವಾಜಿ 
_ ಯೆನಿಕ್ಕುಂ *' (ನಾನಾರ. ೧೨೫). [ಅಶ್ವ ಗತಿ] 
ಅಶ್ವಗ್ರೀವ (ಗು).೧. ಕುದುರೆಯ ಕೊರಳುಳ್ಳ. (ನಾ). ೨. ವಿಷ್ಣುವಿನ 
ಅವತಾರವಾದ ಹಯಗ್ರೀವಮೂರ್ತಿ. ೩. ಒಬ್ಬ ರಾಕ್ಷಸನ ಹೆಸರು. 
೪. [ಜೈನ] ಒಬ್ಬ ವಿದ್ಯಾಧರನ ಹೆಸರು: ಅಶ್ವಗ್ರೀವನಭಶ್ಚರನಲ್ತೆ 
ಪುರಾತನವೈರದಿನಟೀದನಾ ಶ್ರಿಪೃಷ್ಠನ ಕೈಯೊಳ್‌ (ಶಾಂತಿಪು. ೭-೬೪). 
"ಹೆಯಗ್ರೀವ? ಪರಾ. (ಸಂ. (ಅಶ್ವ ಗ್ರೀವಾ + -)] 
ಅಶ್ವಜಿತೆ (ನಾ). ಕುದುರೆಗಳನ್ನು ಗೆಲ್ಲುವವನು: ಸುತ್ರಾಮಜಿತನು, 
ನೃಜಿತನು, ಉರ್ವರಾಜಿತನು, ಆಶ್ವಜಿತನು, ಗೋಜಿತನು, ಸ್ವರ್ಜಿತನು 
- ಕೂಡಲಸಂಗಯ್ಯನು (ಬಸವ. ೯೫೪). (ಸಂ. ಅಶ್ವಜಿತ್‌] 
ಅಶ್ವತರ (ನಾ). ೧.ಹೇಸರಕತ್ತೆ : ತುರಗಗತಿಯನಶ್ವತರ ವರಿಸಲಕ್ಕುಮೇ 
(ಪೆಂಕಾರಾ. ೬-೬೮-೧). ೨. ಶಿವನ ಆಸ್ಥಾನದ ಒಬ್ಬ ಗಾಯಕ: 
ಆಡತತಹಿನಿಕರವೋಲ್ಕೆ ಸಂತೆ... ಸಂಗೀತಮಂ ಪಾಡಿ ಕೆಂಬಳಾಶ್ವತರರ 
ಕರ್ಣಕುಂಡಲಧರನ ನಡೆಗೆ ತಡೆಯಿಟ್ಟಳು (ಭಿಕ್ಷಾಚ. ೨-೪೧). 
[(ಸಂ.] 
ಅಶ್ವತರಿ (ನಾ). ಹೆಣ್ಣು ಹೇಸರಕತ್ತೆ. 


3 


10: 


25 


30 


40 


43 
[ಸೆಂ. ಅಶ್ವತರೀ] 


೪೭೫ 


ಅಶ್ಚಮುಖ 


ಅಶ್ವ ತ ೈ (ನಾ). ಅರಳೀಮರ: “ತೂದಃ, ಯೂಪಃ, ಕ್ರೆ ಮುಕಃ, ಬ್ರಹ್ಮಣ್ಯಃ, 
ಬಹಿ ತೂಲಂ ಈ ೬ ಅಶ್ವತ್ಥಾ ಫೃ ಕಾರಮಪ್ಪ ಬ್ರಹ್ಮವೃಕ್ಷಂ” 
(ನಾಚಿರಾ. ೧೦೭) ; ಪಾಲಾಶ, ಅಶ್ವತ್ಥ, ಸ ಔದುಂಬರಾದಿ ಸಮಿತ್ಪಾತ್ರ) 
ಪರ್ಣಾದಿ ಪದಾರ್ಥಂಗಳಿಂ ಗಂ ೧೩೫). ([ಸಂ.] 

ಅಶ್ವತ್ಥಾಮ (ನಾ). ೧. ಕುದುರೆಯ ಶಕ್ತಿ, ವೇಗ. ೨. ಜ್ರೋಣಾ 
ರ್‌ ಮಗ: ೧, ೨. ದಿವಿಜಾಶ್ವತ್ಥಾಮದೊಳೀ ಭುವನಂಗಳ್‌ 
ನಡುಗೆ ಶಿಶು ಸರಂಗೆಯ್ದೊಡೆ ನಕ್ಕ ವಯವದೆ ಕುಂಭಸಂಭವನಿವನಶ್ವತ್ಕಾ 
ಮನೆಂದು ಪೆಸರಿಡೆ ನೆಗಟ್ಬಂ (ಸಂಪಭಾ. ೨-೪೪). ೩. ಭಾರತ 
ಯುದ್ಧ ದಲ್ಲಿ ಭೀಮನಿಂದ ಹತವಾದ ಒಂದು ಆನೆಯ ಹೆಸರು 
ಸಾಮಜನುಶ್ಚ ತ್ಥಾಮಂ ನಾಮದಿನೊಂದಲ್‌ದೊಡೆ (ಪಂಪಭಾ. ಹ 

[ಸೆಂ. ಅಶ್ವ ತಾ ತಮನ್‌) 

; ಅಶ್ವಪತಿ (ನಾ). ಲಿ. ಕುದುರೆಗಳ ಒಡೆಯ. ೨. ಸಾವಿಶ್ರಿಯ ತಂದೆ 
"ಕ ಮದ್ರದೇಶದ ರಾಜನ ಹೆಸರು. ೩. ಹದಿನೆಂಟು ಬಗೆಯ 
ವರಹದ ನಾಣ್ಯಗಳಲ್ಲಿ ಒಂದು: ೧೩. ಅಶ್ವಪತಿ (ಕಭಾಗೆ. ೨೮೦). 

[ಅಶ್ವ + ಪತಿ] 

ಅಶ ಪರೀಕ್ಷ (ನಾ). he ಪರೀಕ್ಷೆಮಾಡುವುದು : ರತ್ನ್ನ 
ಪರೀಕ್ಷೆ ಗಜಾಶ್ವಪರೀಕ್ಷೆ ಪ್ರಯತ್ನಿಸೆ ಬಾಹ್ಯವಿಜ್ಞಾನ ರತ್ನೈತ್ರಯರೂನ 
ನಾತ್ಮನೆಂದಣಸಿವುದು ತ ತರಂಗ ವಿಜ್ಞಾನ (ಭರ. ೨-೧೯). 

[ಅಶ್ವ + ಪರೀಕ್ಷೆ] 

| ಅಶ್ವಪಾಲ (ನಾ). ೧. ಕುದುರೆಯನ್ನು ಪಾಲಿಸುವವನು ; ಕುದುರೆ 
ಯನ್ನು ಮೇಯಿಸಿ ಮೇಲ್ವಿಚಾರಣೆ ನೋಡಿಕೊಳ್ಳು ವವನು. 
by ಅಶ್ವಪತಿಯೆಂಬ ರಾಜ. 1 [ಸಂ.] 

ಪ್ರಾಸ ಅಶ್ವಪ್ರಾಸು (ನಾ). [ಛಂದ] ಪಾದದಲ್ಲಿ ಎರಡನೆಯ 
ss Fe ಸಂಯುಕ್ತಾ ಕ್ಷರವಾಗಿರುವ ಪ್ರಾಸ. 
ಅಶ್ವ; ಪ್ರಾಸು : ಮಲ್ಲಿಗೆ ಮಾಮರದೆಳದಳಿರಲ್ಲಿ ಮುಗುಳ್ತಡರೆ . 
ಆತು ಇರು ಆಶ್ವಪ್ರಾಸು (ಛಂದೋಂಬು. ಕಿ. ೪೯). [ಅಶ್ವ + ಪ್ರಾಸ] 

ಅಕ್ಕ ಪ್ರಾಸು "ಅಶ್ವ ಪ್ರಾಸ ಸ? ನೋ. 
ಅಶ್ವಪ್ರೇಮಿ (ನಾ). ಕುದುರೆಗಳಲ್ಲಿ ಪ್ರೀತಿಯುಳ್ಳವನು, ಆಸಕ್ತಿ 
ಯುಳ ಕೈವನು : ಅಶ್ವಪ್ರೇಮಿ (೫1೧೦೧೬11). ಸಕ 
[ಸ5, ಅಶ್ವಪ್ರೇಮಿನ್‌] 

ಅಶ್ವಬಲ (ನಾ). ೧. ಇ ಅಶ್ವಶಕ್ತಿ. ೨. ಕುದುರೆಯ ಸೈನ್ಯ ; ರಾವು 
ಶರ ಸೈನ್ಯ: ಆಳ್ವ ಅನು ಡಶ್ವಬಲಮಿಲ್ಲ ಭಟಾಶ್ವಬಲಂಗಳುಳ್ಳಡಂ 
ತೋಲ್ವಲಮಿಲ್ಲ (ಎಕ. vn, ಶಿಕಾರಿ. ೧೩೬-೨೬ ; 1068). [ಅಶ್ವ ಬಲ್ಯ) 

ಅಶ ಮ ಷನ್ಯಾ! ಯ (ನಾ). ಕುದುರೆಗೂ ಕೋಣನಿಗೂ ಪರಸ್ಪರ 
ಇರುವಂತೆ ಸ ಸ್ವಾಭಾವಿಕವಾದ ಹಗೆತನ, ವೈರ: ಆಯೆಡೆಗೆ ಬಃ 
ಣಲ್ಬರೆ ಜಾಯಿಲಮರಸನ. ಪಸಾಯಿತಂ ಕೋಡೆರಡುಂ ಕೋಯೆ ಸೆಳೆದಶ್ವ 
ಮಹಿಸನ್ಯಾ ಯೆಂ ನಿಲೆ ಕೊಂದುದು (ಯ ಕೋಚ. ೩-೬೭). 0 ಇವೆರ 
ಡೆನ್ನೂ ಒಂದೆಡೆ ಕಟ್ಟಿ ದ್ವರೂ, ಇಲ್ಲವೆ ಒಂದರ ಎಂಜಲನ್ನು ಒಂದು 
ತಿಂದರೂ ಯಾವುದಾದರೂ ಒಂದು ಸಾಯುವುದೆಂದು ಅನುಭವ 
ಶಾಲಿಗಳು ಹೇಳುವರು. (ಅಶ್ವ * ಮಹಿಷ + ನ್ಯಾಯ] 

ಅಶ್ವಮಾರ (ನಾ). ಕಣಿಗಿಲೆಯ ಗಿಡ: *ಕರವೀರಮಶ್ವಮಾರಂ 
'ಕಣಿಗಲನಸಿಕ್ಕು? (ಮಂಗರಾ. ೩೪-೧೧). "ಹಯಮಾರಕ' ಪರಾ. 
[ಸಂ] 

ಅಶ್ಚಮುಖ (ನಾ). ೧. ಕುದುರೆಯ ಮುಖವುಳ್ಳ ವನು; ಕಿನ್ನರ. 

೨. ಹಯಗ್ರೀವಮೂರ್ತಿ. ೩. ಹಯಗ್ರಿ ನೆಂಬ ರಾಕ್ಷಸ. 
[ಅಶ್ವ + ಮಾ) 


ಅಶ್ವಮೇಧ ೪೭೬ ಅಷರಥಿ 


ಬಲಿಕೊಡುವ ಒಂದು ಯಾಗ: ಮರುತನೆಂಬಾ ಯುಗದ ನೃಪನಶ್ವ ಬಲ್ಲವನಶ್ವಹೃದಯವನಿಳೆಯೊಳ್‌' (ತೊರರಾ. ೩-೨-೨೦) ; ಆ ನರೇಂದ್ರಂ 
ಮೇಧಮಂ ಮಾಡಿ ಬಹುಕನಕೆಮಂ ಭೂಸುರರ್ಗೆ ಈಯಲ್‌ (ಚೈ ಮಿಭಾ. ಗಶ್ವಹೃದಯವ ತಾನಜುಹಿ ಆತನಲಿ ಪಡೆದನು ಸಾನುರಾಗದಿ ಭೂರುಹದ 
೨-೩೨). [Xo.] ಹೃದಯವನು ನಿಮಿಷದಲಿ (ನಳಚ. ೮-೩೬). ೨. ಅಶ್ವಶಾಸ್ತ್ರ; ಕುದುರೆ 
ಅಶ್ವಮೇಧಯಾಗ (ನಾ). ಅಶ್ವಮೇಧ : ಅಶ್ವಮೇಧಯಾಗವಂತಿರಲಿ | 5| ಸವಾರಿಯಲ್ಲಿ ನೈಪುಣ್ಯ. [ಅಶ್ವ ಹೃದಯ] 
ಅಜಪೆಯುಪದೇಶಸಮಾಧಿಯಂತಿರಲಿ (ಬಸವ. ೬೧೨) ; ಯುಧಿಷ್ಠಿರನು | | ಅಶ್ವಾರೂಢ (ಗು). ಕುದುರೆಯನ್ನು ಏರಿದ; ಕುದುರೆಯನ್ನು ಹತ್ತಿದ: 


ಅಶ್ವಮೇಧ (ನಾ). ಒಂದು ಯಜ್ಞ; ಕುದುರೆಯನ್ನು ಪಶುವನ್ನಾಗಿ | | ಅಶ್ವಹೃದಯ (ನಾ). ೧. ಕುದುರೆಯ ಇಂಗಿತ, ಸ್ವಭಾವ : ನಳನು 
I 
| 


» «. ಅಶ್ವಮೇಧಯಾಗವನ್ನು ಮಾಡುತ್ತಾನೆ (ಭಾರಸ. ೧೦೦). ಮಹಾಪುರುಷನೊಬ್ಬನು ಅಶ್ವಾರೂಢನಾಗಿ ವಿಷ್ಣುಪುರದಿಂದ ಹೊರಟು 
[ಅಶ್ವಮೇಧ + ಯಾಗ] ಮಂದಾರಣ್ಯದ ಮಾರ್ಗದಲ್ಲಿ ಏಕಾಂಗಿಯಾಗಿ ಪ್ರಯಾಣಮಾಡುತ್ತಿದ್ದನು 
ಅಶ್ವಮೇಧೀಯ (ಗು). ಅಶ್ವಮೇಧ ಯಾಗಕ್ಕೆ ಸಂಬಂಧಿಸಿದ. (ದುರ್ಗೇಶ. ೧). [ಅಶ್ವ * ಆರೂಢ] 
[ಸಂ.] 10, ಅಶ್ವಾರೋಹ (ನಾ). ೧. ಕುದುರೆಯನ್ನು ಏರುವುದು. ೨. ಕುದು 
ಅಶ್ವಯಜ್ಞ (ನಾ). - ಅಶ್ವಮೇಧ: ವಾತಾಪಿಪುರವರೇಶ್ವರ[ನಶ್ವ]ಯಜ್ಞ | ರೆಯ ಸವಾರ. [ಅಶ್ವ * ಆರೋಹ] 
ದೀಕ್ಷಿತಂ ಪೊಲಿಕೇಸಿವಬ್ಲಭಂ (ಸೌಇಇ. X%, ೧೯-೧೦ ; 1015). ಅಶ್ವಾರೋಹಕೆ (ನಾ). ಎ ಅಶ್ವಾರೋಹೆ ೨: ದುರ್ಧರಾಶ್ವಾರೋಹಕ 
[ಅಶ್ವ * ಯಜ್ಞ] ತುರಂಗಬಲಾವಗಾಢಮುಂ ... ಅಪ್ಪ ನಿಜ (ಬ)ಲಂಬೆರಸು (ಆದಿಪು. 
ಅಶ್ಚರಥ (ನಾ). ಕುದುರೆಗಳನ್ನು ಹೂಡಿದ ರಥ (ದಕ. *). ೧೪-೯೩ ವ). [ಅಶ್ವ + ಆರೋಹಕ] 
[ಅಶ್ವ * ರಥ] 15, ಅಶ್ವಾರೋಹಣ (ನಾ). - ಅಶ್ವಾರೋಹ ೧. 
ಅಶ್ವರಾಜ (ನಾ). ೧. ಶ್ರೇಷ್ಠವಾದ ಕುದುರೆ; ಪಟ್ಟದ ಕುದುರೆದಕ. [ ಅಶ್ವ * ಆರೋಹಣ) 
ಕಿ). ೨. ಅಶ್ವಪತಿಯೆಂಬ ಮದ್ರದೇಶದ ರಾಜ. ಅಶ್ವಾರೋಹಿ (ನಾ). - ಅಶ್ವಾರೋಹ ೨: ಅಶ್ವಾರೋಹಿಗಳ ತಂಡ 
[ಅಶ್ವ * ರಾಜ] ವೊಂದು ಅರಮನೆಯ ಕಡೆಗೆ ಧಾವಿಸುತ್ತಿತ್ತು (ರೂಢಿ). 
ಅಶ್ವಲಕ್ಷಣ (ನಾ). ಕುದುರೆಯ ಲಕ್ಷಣ; ಕುದುರೆಯ ಸ್ವರೂಪವನ್ನು (ಸಂ. ಅಶ್ವಾರೋಹಿನ್‌] 
ತಿಳಿಸತಕ್ಕು ಕುರುಹು : ನೀನಶ್ವಲಕ್ಷಣದ ಹೊಲಬ ಬಲ್ಲ್ಲೈ (ತೊರರಾ. |20 ಅಶ್ವಾಸ್ಯ (ನಾ). ಎ ಅಶ್ವಮುಖ೧: “ಕಿನ್ನರರು ಕಿಂಪುರುಷರಶ್ವಾಸ್ಕಕೆನೆ 
೩-೨-೨೦). [ಅಶ್ವ + ಲಕ್ಷಣ] ಮಯೂರರ್ಗೆ ನಿಜನಾಮಮಕ್ಕುಂ * (ಮಂಗರಾ. ೧೭-೧೭). 
ಅಶ್ಚಲಕ್ಷ್ಮಿ (ನಾ). ಕುದುರೆಗಳ ಸಂಪತ್ತು; ಅಶ್ವರೂಪವಾದ [ಅಶ್ವ +.ಅಸ್ಕ] 
ಐಶ್ವರ್ಯ ; ಉತ್ತಮವಾದ ಕುದುರೆಗಳನ್ನು ಹೆಚ್ಚಾಗಿ ಹೊಂದಿ| | ಅಶ್ವಿನಿ (ನಾ). ೧. ಅಶ್ವಿನೀದೇವತೆಗಳ ತಾಯಿ; ಒಬ್ಬ ದೇವತೆ. 
ರುವ ಭಾಗ್ಯ: ಆನೆ ಕಡಿಯುವೆನೇ ಗಜಲಕ್ಷ್ಮಿ; ಕುದುರೆ ಕಡಿಯುವೆನೇ ೨. ಇಪ್ಪತ್ತೇಳು ನಕ್ಷತ್ರರಾಶಿಗಳಲ್ಲಿ ಮೊದಲನೆಯದು. ೩. ಪರಿ 


ಅಶ್ವಲಕ್ಷ್ಮಿ ; ಇನ್ನು ಯಾರನ್ನು ಕಡಿಯಲಿ ಅಂದರೆ ಕಡಿಯಲೆ ಬೋಳು |25, ಮಾಣಕ್ಕನುಗುಣವಾಗಿ ಮೂರು ಬಗೆಯಾದ ಹೆಂಗಸರಲ್ಲಿ 

ಹಾರುವನ (ಗಾಜಿ). [ಸಂ. ಅಶ್ವಲಕ್ಷೀ (ಅಶ್ವ + ಲಕ್ಷ್ಮೀ)) ಒಬ್ಬಳು: ಹರಿಣಿ ಅಶ್ವಿನಿ ಇಭಾಯಿತೆಯರೆಂಬ ತ್ರಿವಿಧ ಪರಿಮಾಣ 
ಅಶ್ವವೈದ್ಯ (ನಾ). ೧. ಕುದುರೆಗಳ ಚಿಕಿತ್ಸೆ. ೨. ಕುದುರೆಗಳಿಗೆ ಚಿಕಿತ್ಸೆ ಪ್ರಮದೆಯರಿಂ (ವಿವೇಕ. ೨೨೯). 

ಮಾಡುವ ವೈದ್ಯ. "ಗೋವೈದ್ಯ? ಪರಾ. [ಅಶ್ವ ವೈದ್ಯ) ಅಶ್ವಿನೀಕುಮಾರರು - ಅಶ್ವಿನೀಡೇವತೆಯ ಅವಳಿಮಕ್ಳುಳು. 
ಅಶ್ವಶಕ್ತಿ (ನಾ). ಕುದುರೆಯ ಶಕ್ತಿ ; ಕುದುರೆಯ ಬಲದಷ್ಟು ಬಲ: ಅಶ್ವಿನೀದೇವತೆಗಳು - ಅಶ್ವಿನೀಕುಮಾರರು; ದೇವಲೋಕದ 

ನಮ್ಮ ಭೂಮಿಯ ಮೇಲೆ ಬೀಳುವ ಸೂರ್ಯನ ಶಕ್ತಿಯನ್ನು ನಮ್ಮ ಜನ 50, ವೈದ್ಯರು. ಅಶ್ವಿನೀಸುತರ್‌ - ಅಶ್ವಿನೀಕುಮಾರರು. 

ಸಂಖ್ಯೆಯಿಂದ ವಿಭಾಗಿಸುವುದಾದರೆ ಪ್ರತಿಯೊಬ್ಬನ ಪಾಲಿಗೆ ೧,೬೦,೦೦೦ [ಸಂ. ಅಶ್ವಿನೀ] 

ಅಶ್ವಶಕ್ತಿಯು ದೊರೆಯುತ್ತದೆ (ಬಾಲಪ್ರ. 1, ೬೪). [ಅಶ್ವ * ಶಕ್ತಿ] ಅಶ್ವೀಯ (ನಾ). ಕುದುರೆಗಳ ಗುಂಪು: ಅಶ್ವೀಯಬಹಳಮುಂ ಹಾಸ್ತಿಕ 
ಅಶ್ವಶಾಲೆ (ನಾ). ಕುದುರೆಯ ಲಾಯ. [ಅಶ್ವ + ಶಾಲೆ] | ಸಾಧನಮುಮಪ್ಪ ತಮ್ಮ ಬಲಮನೊಂದು ಮಾಡಿ (ಅದಿಪು. ೧೩-೫೬ ವ); 
ಅಶ್ವಶಾಸ್ತ್ರ (ನಾ). ಕುದುರೆಗಳ ಶಕ್ತಿ, ಸ್ವಭಾವ ಮುಂತಾದ ನಿಷಯ | | ನಡೆದುದು ವಿತತಾಶ್ವೀಯಮುರ್ವೀಶ್ವರೀಯಂ (ಚಂದ್ರಪು. ೧೦-೨೨). 

ಗಳನ್ನು ವಿವರಿಸುವ ಶಾಸ್ತ್ರ. [ಅಶ್ವ + ಶಾಸ್ತ್ರ) isi [ಸಂ.] 
ಅಶ್ವಶಿಕ್ಷಕ (ನಾ). ಕುದುರೆಗಳನ್ನು ತರಪೇತುಮಾಡುವವನು;| | ಅಶ್ವೆ (ನಾ). ಹೆಣ್ಣುಕುದುರೆ [ಸಂ. ಅಶ್ವಾ] 

ಕುದುರೆಗಳನ್ನು ಪಳಗಿಸುವವನು. [ಅಶ್ವ * ಶಿಕ್ಷಕ) ಅಷಡಕ್ಷೀಣ(ನಾ).೧. ಆರು ಕಣ್ಣುಗಳಿಗೆ ಕಾಣಲಾಗದ್ದು- ಎಂದರೆ 


ಅಶ್ವಶಿಕ್ಷ (ನಾ). ಕುದುರೆಗಳನ್ನು ಶರಪೇತುಮಾಡುವುದು : ಅಕೆ| ಇಬ್ಬರಿಗೆ ಮಾತ್ರ ಗೋಚರವಾದದ್ದು; ಗೂಢ; ರಹಸ್ಯ. 
ಎಡೆ ಹಸ್ತಿಶಿಕ್ಷಣ ವಿಚಕ್ಷಣದಿಂದರೆ ಆಶ್ವಶಿಕ್ಷೆಯಿಂದ. . . ಪುರಬಾಹಿರಮೊಪ್ಪಿ -೨. (ಆಲಂ) ಗಂಭೀರ. ೧, ೨: ಬುಧನಸ್ತಿಳಾನರಂ ವಾರಿಧಿಯಂತೆ 
ತೋಜುಗುಂ (ಕಾವ್ಯಾವ. ೫೧). [ಅಶ್ವ + ಶಿಕ್ಷ] 40 ವಿಶಾಲ ವಿಲಸದಷಡಕ್ತ್ಷೀಣಂ ಮಧುಸಖನಂತಸಮಾಸ್ತ್ರಂ ಸುಧಾಂಶುಧರೆ 
ಅಶ್ವಸ್ತನ (ನಾ). ಮಾರನೆಯ ದಿನದ ಊಟಕ್ಕೆ ಇಟ್ಟುಕೊಳ್ಳದವನು; ನಂತು ಮಾಧವಂ ಬಲ್ಲಾಳಂ (ಎಕ. ೪, ಅರಸೀ. ೭೭-೧೩; 1219). [ಸಂ.] 


ನಾಳೆಗೆಂದು ಇಡದವನು : ಸಂಗ್ರಹಕಾರರನ್ನು ಕುಶೂಲಧಾನ್ಯರೆಂದೂ 
ಕುಂಭೀಧಾನ್ಯರೆಂದೂ, ತ್ರ್ಯಾಹಿಕರೆಂದೂ, ಅಶ್ವಸ್ತನರೆಂದೂ ವಿಂಗಡಿಸಿ 
ದ್ವಾರಕೆ... ನಾಳೆಗೂ ಸಹ ಇಡದಹಾಗೆ ಆಯಾ ದಿವಸಕ್ಕೆ ತಕ್ಕಷ್ಟು | 
ಇರುವವಸು ಅಶ್ವಸ್ತನನು (ಅಶ್ವಸ್ತನಿಕನು) (ಆರ್ಯಧ. ಆ೬). 45 


[Aಂ.] 


ಅಷಡ್ಡಾಳೆ "ಅಸಡ್ಡಾಳ? ನೋ. 
ಅಸಡ್ಕಾಳೆ "ಅಸಡ್ಡಾಳ ನೋ. 
ಅಷರಫಿ (ನಾ). ಸುಮಾರು ಹದಿನಾರು ರೂಪಾಯಿಗಳಷ್ಟು ಬೆರೆ 
ಯಿದ್ದ ಒಂದು ಚಿನ್ನದ ನಾಣ್ಯ; ಮೊಹರು. 
[+ tಂ. ಅಸರ್ಥೀ] 


ಅಸರಫುಲ್‌ 


ಅಷರಫುಲ್‌, ಅಷರಾಫ್‌ (ನಾ). ಒಳ್ಳೆಯವರಲ್ಲಿ ಒಳ್ಳೆಯವನು ; | 


ಒಂದು ಬಿರುದು (ಸರದಾರ್‌ ಎಂಬಂತೆ). ಅಷರಾಫ್‌ : ಅಷರು 
ಫುಲ್‌, ಅಷರಾಫ್‌, ಗವರ್‌ನರ್‌ ಜನರಲ್‌ ಸಾಹೇಬ್‌ ಬಹಾದ್ದರ್‌ 
(ರಾಜೇಂದ್ರ. ೧೨೭). 


[+ ಅರ. ಹಿಂ. ಅಷ೯ರಾಫ್‌ ಎ ಶ್ರೇಷ್ಠ, ಗೌರವಾನ್ವಿತ, ಸದ್ಭೃಹಸ್ಥ, 5 


ಸತ್ಯುಲಪ್ರಸೂತ] 

ಅಷರಾಫ್‌ "ಅಸರಫುಲ್‌' ನೋ. 

ಅಸಷಾಢ (ನಾ). ೧. - ಆಷಾಢಮಾಸೆ. ೨. ಬ್ರಹ್ಮಚಾರಿ ಅಥವಾ 
ಯತಿಯು ಕೈಯಲ್ಲಿ ಹಿಡಿಯುವ ಮುತ್ತುಗದ ದಂಡ. ೩. ಪೂರ್ವಾ 
ಷಾಢ ಅಥವಾ ಉತ್ತರಾಷಾಢ ನಕ್ಷತ್ರ. ೨, ೩: ವಳಯಾಭೂತ 
ತಮಸ್ತಮಾಳಗಹನಂ ಸಾಷಾಢ ಸಪ್ತರ್ಷಿಸಂಕುಳಸಂಪೂತಮರುಂಧತೀ 
ಸ್ಥಿತಿನುತಂ ಮೂಲಾನ್ವಿತಂ' ವ್ಯೋಮಮಂಡಳಮಾಯ್ತಾಶ್ರಮಂ 
(ಕಾದಂಪೂ, ೨೮೩). ೪, ಪೂರ್ವಾಷಾಢ ಅಥವಾ ಉತ್ತರಾಷಾಢ 
ನಕ್ಷತ್ರದಲ್ಲಿ ಹುಟ್ಟಿದವನು. ೫. ಮಲಯಪರ್ವತ. "ಆಷಾಢ? 
ಷರಾ. (ಸಂ. ಅಷಾಢ, ಅಷಾಢಾ] 

ಅಷ್ಟ (ನಾ). ಎಂಟು: ನಗಮಷ್ಟಂ ನವಮರ್ಕದಿಜ್ಮನುದಿನಾಂಭೋರಾಶಿ 
(ಕವಿಡ. ೬ ೧೨೩); ಏಕ, ದಿ, ತ್ರಿ, ಚತುರ್‌, ಪಂಚ, ಷಟ್‌, ಸಪ್ತ, ಆಷ್ಟ, 
ನವ, ದಶ- ಎಂಬಿವು ಸಹಜದಿಂ ಲಿಂಗಮಾಗವು (ಶಮದ. ೮೨ ವೃತ್ತಿ). 

[ಸಂ. ಅಷ್ಟನ್‌] 

ಅಷ್ಟಯದ್ಧಿ (ನಾ). [ಜೈನ] ಬುದ್ಧಿ ಬುದ್ಧಿ, ಕ್ರಿಯಾಖುದ್ಧಿ, ವಿಕ್ರಿಯಾ 
ಬುದ್ಧಿ, ತಫೋಖದ್ದಿ, ಬಲಖುದ್ಧಿ, ಔಷಧಖುದ್ಧಿ, ರಸಖಯದ್ಧಿ, 
ಅಕ್ಷೀಣಖದ್ಧಿ ಎಂಬ ಎಂಟುಬಗೆಯ ಖುದ್ದಿಗಳು: ಏಂ 
ಸಮನಿಸಿದುದೊ ಸನ್ನುತಮತಿಗಪ್ಪ ಯದ್ಮಿಗಳ್‌ ಕ್ರಮದಿಂದಂ (ಚಂದ್ರಪು. 
೧೪-೩೦). [ಅಷ್ಟ + ಯದ್ಧಿ] 

ಅಷ್ಟಕ (ನಾ). ೧. ಎಂಟು ಭಾಗಗಳುಳ್ಳದ್ದು. ೨. ಪಾಣಿನಿಯ 
ವ್ಯಾಕರಣಸೂತ್ರಗಳ ಎಂಟು ಅಧ್ಯಾಯಗಳು. ೩. ಖುಗ್ರೇದದ 
ಎಂಟು ವಿಭಾಗಗಳಲ್ಲಿ ಒಂದು. ೪. ಎಂಟು ಪದ್ಯ ಅಥವಾ. ಶ್ಲೋಕ 
ಗಳನ್ನುಳ್ಳ ಕವಿತಾರಚನೆ. ಉದಾ: ಗಂಗಾಷ್ಟಕ, ಕೃಷ್ಣಾಷ್ಟಕ, 
ಅನ್ನಪೂರ್ಣಾಷ್ಟಕ. ೫. ಎಂಟು ವಸ್ತುಗಳ ಸಮುದಾಯ. [ಸಂ.] 


ಅಷ್ಟಕರಿ (ನಾ). ಎಂಟು ಆನೆಗಳು; ಅಷ್ಟದಿಗ್ಗಜಗಳು. [ಆಷ್ಟ* ಕರಿ] | 


ಅಷ್ಟಕರ್ತ್ಯೃತ್ವ (ನಾ). [ದ್ವೈತ] ಎಂಟು ಕೆಲಸಗಳನ್ನು ಮಾಡುವ 
ಅಧಿಕಾರ ; ಎಂಟು ಬಗೆಯಾದ ಕರ್ತೃತ್ವ: ಅಷ್ಟಕರ್ತೃತ್ವ - ಸೃಷ್ಟಿ, 
ಸ್ಥಿತಿಯೆಂದರೆ ರಕ್ಷಣೆ, ನಾಶ, (ಪ್ರಳಯ) ಮತ್ತು ಉಪಲಕ್ಷಣದಿಂದ, 
ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳೆಂಬ ಇವು ಐದನ್ನೂ 
ಸೇರಿಸಿಕೊಂಡು ಸೃಷ್ಟ್ವಾದಿ ಎಂಟು ನಿಧ ಕರ್ತೃತ್ವವೂ ಶ್ರೀ ಪರಮಾತ್ಮನ 
ದೆಂದು ಹೇಳಬೇಕು. ಅಷ್ಟಕರ್ತೃತ್ವವೇಕೆ ಹೇಳಬೇಕೆಂದರೆ - ಬ್ರಹ್ಮ 
ಸೂತ್ರಭಾಷ್ಯದಲ್ಲಿ ಶ್ರೀಮದಾಚಾರ್ಯರು... ಎಂದು ಹೇಳಿರುವರು 
(ಹಸಾರ. ೧-೧ ಟೀಕೆ). [ಅಷ್ಟ * ಕರ್ತೃತ್ವ] 

ಅಷ್ಟಕರ್ಮ (ನಾ). [ಜೈನ] ಜ್ಞಾನಾವರಣೀಯ, ದರ್ಶನಾವರ 
ಜೀಯ, ಅಂತರಾಯ, ಮೋಹನೀಯ, ಆಯುಃಕರ್ಮ, ನಾಮ 
ಕರ್ಮ, ಗೋತ್ರಕರ್ಮ, ವೇದನೀಯ ಕರ್ಮ - ಎಂಬ ಎಂಟು 
ಬಗೆಯ ಕರ್ಮಗಳು: ಅಷ್ಟಕರ್ಮಾಗ್ನಿ ಪರಿಪ್ಲುಸ್ಟಂ . .. ನಿಕೃಷ್ಟಮಾ 
ಸಂಸಾರಂ (ಅಜಿಪು. ೨-೭೪). [ಅಷ್ಟ ಕರ್ಮ) 

ಅಷ್ಟಕನರ್ಗ (ನಾ). [ಜ್ಯೋತಿ] “ಜನನ ಕಾಲದಲ್ಲಿ ಸೂರ್ಯನೇ 
ಮೊದಲಾದ ಏಳುಗ್ರಹೆಗಳು ಮತ್ತು ಲಗ್ನ ಈ ಎಂಟು ಯಾವ 
ಯಾವ ರಾಶಿಯಲ್ಲಿರುವುವೋ ಆ ರಾಶಿಯಿಂದ ತಾವು ಶುಭಾ 


೪೭೭ 


ಅಸ್ಪತನು 


ಶುಭ ಫಲಗಳನ್ನು ಕೊಡುವ ಸ್ಥಾನಗಳನ್ನು ತಿಳಿಸುವ ಬಿಂದುಗಳ 
ಸಮೂಹ” (ಜಾತತಿ. ಪರಿ. ೩); ದಿವಸಕರಾದಿಗಳೊಳಭೀಷ್ಟವೆನಿಪ್ಪ 
ಗ್ರಹಮದೊಂದು ಶೇಷಗ್ರಹಮಾಜು ವಿಲಗ್ನಭವನಮೊಂದಿಂತಿವಜ ಶುಭಾ 
ಶುಭಮನಜಸಿವುದಷ್ಟಕವರ್ಗಂ (ಜಾತತಿ. ೧೦-೧). 
[ಅಷ್ಟಕ + ವರ್ಗ] 
ಅಷ್ಟಕಸಪ್ಪ (ನಾ). ೧. ಮನುಷ್ಯನಿಗೆ ಸಾಮಾನ್ಯವಾಗಿ ಉಂಟಾಗ 
ಬಹುದಾದ ಎಂಟು ತೊಂದರೆಗಳು; ಅನವಶ್ಯವಾದ ಪ್ರವಾಸ, 
ಹೆಂಡತಿಯ ಅಗಲಿಕೆ, ಕಷ್ಟದಲ್ಲಿರುವಾಗ ಬಂಧುಗಳ ಮನೆಗೆ 
ಬಂದು ಭಾರವಾಗುವಂತೆ ನೆಲಸುವುದು, ಇತರರು ತಿಂದು 
ಮಿಕ್ಕುದರಿಂದ ಜೀವಿಸುವುದು, ಮನಸ್ಸಿಗೆ ಬೇಡದವರನ್ನು ಅನು 
ಸರಿಸಿ ನಡೆಯಬೇಕಾದ ಸಿತಿ, ಹೆರವರು ಕೊಡುವ ಕೂಳಿಗಾಗಿ 
ಕಾಯಬೇಕಾಗುವುದು, ತಿಳಿದವರ ಸಭೆಯಲ್ಲಿ ಅಲಕ್ಷ್ಯ್ಯಕ್ಕೆ ಗುರಿ 
ಯಾಗುವುದು, ಬಡತನ. ೨. ಬಹಳವಾದ ಕ್ಲೇಶ (ಉಕ. ಕಿ). 
[ಅಷ್ಟ + ಕಷ್ಟ] 
ಅಸ್ಟಕಾಂಗೆ (ನಾ). ಎಂಟು ವಿಭಾಗಗಳುಳ್ಳ ಪಗಡೆಯ ಹಾಸು (ಕ). 
[ಅನ್ಟಕ + ಅಂಗ್ಯ] 
ಅಸ್ಟ್ರಕೋಣ (ನಾ). ಎಂಟು ಮೂಲೆಗಳುಳ್ಳ ಆಕೃತಿ: ವರ್ತುಳದೊಳ 
ಗಿನ ಸಮಪಾರ್ಶ್ವ ಅಷ್ಟಕೋಣದ ಕ್ಷೇತ್ರಫಲವು ಆ ವರ್ತುಳದ ಒಳಗಿನ 
ಅಥವಾ ಹೊರಗಿನ ಚೌಕದ ಪಾರ್ಶ್ವದ ಕಾಟಕೋಣ ಚೌಕೋಣಕ್ಕೆ 
ಸಮವಾಗಿದೆ. (ಭೂಮಿಅ. ೫೨). [ಅಷ್ಟ * ಕೋಣ್ಮ] 
ಅಷ್ಟಗಂಧ (ನಾ). ಚಂದನ, ದೇವದಾರು, ಚಂಗಲ್‌ಕೋಷ್ಠ, 
ಕೇಸರಿ, ಕಲ್ಲು ಹೊ, ಜಟಾಮಾಂಸಿ, ಗೋರೋಚನ, ಅಗಿಲು 
ಎಂಬ ಎಂಟು ಸುಗಂಧ ದ್ರವ್ಯಗಳು. ? ಈ ವಸ್ತುಗಳಲ್ಲಿ ಕೆಲವಕ್ಕೆ 
ಪ್ರತಿಯಾಗಿ ಬೇರೆಯವು ಉಕ್ತವಾಗಿವೆ: ಚಂದನಾಗರು ಕಸ್ತೂರಿ 
ಕರ್ರೂರಕೇಸರ ಕಚೋರ ಲಾವಂಚ ಕೋಷ್ಮಂಗಳೆಂಬ ಅಷ್ಟಗಂಧಂಗಳಂ 
(ವಿವೇಕ. ೧೦೫). [ಅಷ್ಟ + ಗಂಧ] 
ಅಷ್ಟಗುಣ (ನಾ). ೧. ಎಂಟು ಮಡಿ ಹೆಚ್ಚಾಗಿರುವುದು. ೨. - ಅಷ್ಟ 
ಭೋಗ ೨: ಉಡುಪ ಭಟ್ಟಿ ಕೊಂಮೆಭಟ್ಟಿರ ಮೂಲಮಾದ ಸೆಟ ಅಷ್ಟ 
ಗುಣವಾಗಿ ಮಾಡಿಕೊಂಡ ಗದೆ ಮು೬ ಕೆ ಗೇಣಿ ಅಕ್ಕಿ ಮು ೯ ಮತ್ತಂ 
ಅಯಿದುವರೆ ತಾರೆ (ಸೌಇಇ. 8120-11, ೪೭೧-೪೪; 1482). ೩. ಅಷ್ಟಸಿದ್ಧಿ ; 
ಅಣಿಮೆ, ಮಹಿಮೆ, ಗರಿಮೆ, ಲಫಿಮೆ, ಪ್ರಾಪ್ತಿ, ಪ್ರಾಕಾಮ್ಯ, 
ಈಶತ್ವ, ವಶಿತ್ವ ಎಂಬ ಎಂಟು ಗುಣಗಳು: ಅಣಿಮಾದ್ಯಷ್ಟಗುಣ 
ಮಣಿನಿಧಾನನುಂ (ಚಂದ್ರಪು. ೧೧-೩೩ ವ). ೪, (ಜೈನ) ಮುಕ್ತಿಪಡೆದ 
ಜೀವನ ಎಂಟು ಲಕ್ಷಣಗಳು ; ಸಮ್ಯಕ್ವ್ವ, ಜ್ಞಾನ, ದರ್ಶನ, 
ವೀರ್ಯ, ಸೂಕ್ಷ್ಮ, ಅವಗಾಹನ, ಅಗುರುಲಘಾ, ಅವ್ಯಾಬಾಧ. 


10 


25 


35 


[ಅಷ್ಟ * ಗುಣ] 
ಅಸ್ಟಗೆ (ನಾ). (ಕರಾ). ಅಷ್ಟಕಾ ಎಂಬ ಮಹಾಲಯ ಪಕ್ತಶ್ರಾದ್ಧ. 
[ಆ ಸಂ. ಅಷ್ಟಕಾ] 


ಅಷ್ಟಗ್ರಾಮ (ನಾ). ಎಂಟು ಗ್ರಾಮಗಳ ಸಮುದಾಯ ; ಎಂಟು 
ಗ್ರಾಮಗಳ ಪ್ರಾಂತ್ಯ. [ಅಷ್ಟ * ಗ್ರಾಮ] 

ಅಷ್ಟಚಾಪೋಶ್ಸೇಧ (ನಾ). ಎಂಟು ಬಿಲ್ಲುಗಳ ಪ್ರಮಾಣದಷ್ಟು 
ಎತ್ತರ: ಏಟುನೂಆಯ್ವತ್ತು ಧನುರ್ವಿಸ್ತಾರಮಂ ಅಷ್ಟಚಾಪೋತ್ಸೇಧ 
ಮುಮನಪ್ರ್ಪುಕೆಯ್ದು (ಮಲ್ಲಿಪು. ೧೪-೧೮೭). 

[ಅಷ್ಟ + ಚಾಪ + ಉತ್ಸೇಧ] 

ಅಷ್ಟತನು (ನಾ). (?)': ಮುದದಿಂದಲೆಂಟು ತಿಂಗಳಿಗಷ್ಟತನುಗಳು ವದಗಿ 

ತನ್ಮೂರ್ತಿಗೊಂಬವವು (ನನಮೋ. ೧೪-೫೧). [ಅಷ್ಟ * ತನು] 


40 


45 


ಮ. 


ಅಸ್ಟತಾಲ 


ಅಸ್ಟತಾಲ, ಅಷ್ಟತಾಳ (ನಾ). ೧. - ಅಟ್ಟತಾಳ. ೨. ಅಷ್ಟಕೋಣ 
(ಕಿ). ಅಷ್ಟತಾಳೆ ೧: ಅಸ್ಟತಾಳ (ಯಕ್ಷಬ. ೨೬೮). [ಅಷ್ಟ * ತಾಲ] 

ಆಸ್ಟ್ರತಾಳ "ಅಷ್ಟತಾಲ' ನೋ. 

ಅಷ್ಟತೂರ್ಯ (ನಾ). ಎಂಟು ಬಗೆಯ ವಾದ್ಯಗಳು; ಭೇರಿ, 
ಮದ್ದಳೆ, ರುಲ್ಲರಿ, ಕಹಳೆ, ಶಂಖ, ಕೊಳಲು, ವೀಣೆ ಮತ್ತು 
ತುಣವ ಎಂಬ ಎಂಟು ವಾದ್ಯಗಳು. "ಅಷ್ಟತೂರ್ಯರವ?' ಪರಾ. 

[ಅಷ್ಟ + ತೂರ್ಯ] 

ಅಸ್ಟತೂರ್ಯರವ (ನಾ). ಎಂಟು ಬಗೆಯ ವಾದ್ಯಗಳ ಧ್ವನಿ: 
ಭೋರ್ಗರೆವಷ್ಟತೂರ್ಯರವಮಾರ್ಗೆ ಜಯಧ್ವನಿಯಾರ್ಗೆ ಪೇಟ್‌ ಂ 
(ಶಾಂತಿಪು. ೭-೧೫). [ಅಷ್ಟತೂರ್ಯ + ರವ] 

ಅಸ್ಟದರಿದ್ರ (ನಾ). ಬಹಳ ಬಡವ: ಅವರೇನೋ ಕುಬೇರನ ಹಾಗಿರ 
ಬಹುದು ; ನಾನು ಅಪ್ಪದರಿದ್ರ (ರೂಢಿ). [ಅಷ್ಟ + ದರಿದ್ರ] 

ಅಷ್ಟದಲ, ಅಷ್ಟದಳ (ನಾ). ೧. ಎಂಟು ದಳ. ೨. ಎಂಟು ಎಸಳು 
ಗಳುಳ್ಳದು; ಎಂಟು ವಿಭಾಗವುಳ್ಳದ್ದು. ಅಷ್ಟದಳ : ೨. ಅಷ್ಟದಳ 
ಕಮಲದಲ್ಲಿ ಸೃಷ್ಟ್ರಿಯಾಕೃತಿ ಭಜನೆ (ಅವಚಂ. ೧೮೦-೮೧೦).. ೩. ಒಂದು 
ಒಡವೆ; ಆ ಭರಣ: ದಾಡಿಮಾದಳದಷ್ಟದಳಮುಮಂ, ಕೇಸರದ 
ಕೇಯೂರಮುಮಂ (ಚಂದ್ರಪು. ೭-೧೧೪ ವ). [ಅಷ್ಟ * ದಲ] 

ಅಸ್ಟದಳ "ಅಷ್ಟದಲ' ನೋ. 

ಅಸ್ಟದಿಕ್ಕು (ನಾ). ಎಂಟು ದಿಕ್ಕುಗಳು; ಪೂರ್ವ, ಪಶ್ಚಿಮ, 
ದಕ್ಷಿಣ, ಉತ್ತರ, ಈಶಾನ್ಯ, ನೈಯತ್ಯ, ವಾಯುವ್ಯ, ಆಗ್ನೇಯ. 

[ಅಸ್ಟ * ದಿಕ್ಕು] 

ಅಸ್ಟದಿಕ್ಪಾಲ, ಅಪ್ಪದಿಕ್ಪಾಳ (ನಾ).. ಎಂಟು ದಿಕ್ಕುಗಳ ಒಡೆಯರು; 
ಇಂದ್ರ, ಅಗ್ನಿ, ಯಮ, ನಿರುತ, ವರುಣ, ವಾಯು, ಕುಬೇರ, 
ಈಶಾನ ಎಂಬ ಎಂಟು ಮಂದಿ ದಿಶ್ಬತಿಗಳು: ಅಷ್ಟದಿಕ್ಬಾಲರು ಬಂದು 
ವಂಚಿಸಿದರು ನಿಷ್ಠೆಯಿಂದಿರುವಂಥ ಸತಿಯು ಭ್ರಷ್ಟಳಾಗುವುದಿಲ್ಲ(ಇಂಚಾಪ. 
೧೦೦-೪೪). ಅಷ್ಟ ದಿಕ್ಬಾಳೆ: ಅಷ್ಟದಿಕ್ಪಾಳರು ತಮ್ಮಯ ಪಟ್ಟಣಗಳಿ 
ಗಟ್ಟುಳಿಯಾಗೆ ರಕ್ಕಸರ ನೆಟ್ಟನೆ ನಿಲುವ ತಾಣಗಳೆನೆ ಕೊತ್ತಳ ಕಟ್ಟಿ ಸಕ 
ಜೊಳೊಪ್ಪಿದುವು (ಕಂನವಿ. ೨-೬೨). [ಸೆಂ. (ಅಷ್ಟದಿಕ್‌ + ಪಾಲ)] 

ಅಪ್ಪದಿಕ್ಟಾಲಕ(ನಾ).- ಅಷ್ಟದಿಕ್ಟಾಲ. [ಸಂ. (ಅಸ್ಟದಿಕ್‌ + ಸಾಲಕ)] 

ಅಷ್ಟದಿಕ್ಪಾಳ "ಅಷ್ಟದಿಕ್ಸಾಲ' ನೋ 

ಅಸ್ಟದಿಗ್ಗಜ (ನಾ). ಎಂಟು ದಿಕ್ಕಿನ ಆನೆಗಳು; ಐರಾವತ, ಪುಂಡ 
ರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, 
ಸುಪ್ರತೀಕ ಎಂಬ ಎಂಟು ದಿಕ್ಕರಿಗಳು. [ಸಂ. (ಅಷ್ಟದಿಕ್‌ + ಗಜ)] 

ಅಷ್ಟದಿಗ್ಹಯ (ನಾ). ಎಂಟು ದಿಕ್ಬುಗಳ ಗೆಲವು; ದಿಗ್ವಿಜಯ: 
ಆಸ್ಟದಿಗ್ಹ್ವಯೋಪಾರ್ಜಿತಯಶನುಂ ದಶಾಂಗಭೋಗ ಸಂಗತನುಮಾಗಿ 
(ಚಂದ್ರಪು. ೬-೩೫ ವ). (ಸಂ. (ಅಷ್ಟದಿಕ್‌ + ಜಯ)] 

ಅಷ್ಟದೇಹಿ (ನಾ). - ಅಷ್ಟ ಮೂರ್ತಿ: ಆಹೊಯ್ದನಾಹೊಯ್ದನೆಲೆಲೆ ಶಿವ 
ಶಿವ ಅಷ್ಟದೇಹಿ ನೀನೆ [ನಾಠಾಂ. ತನ್ನ ನೇಹಿನಿಯನೆನೆ] ಶರಣು ರಕ್ಷಿಸಬಲೆ 
ಯನು (ಹಚಕಾ. ೧೩-೧೩). [ಸಂ. ಅಷ್ಟದೇಹಿನ್‌ (ಅಸ್ಪ * ದೇಹಿನ್‌)] 

ಅಷ್ಟದ್ರನ್ಯ (ನಾ). ೧. (ಕರಾ). ಗಣಪತಿಯ ಹೋಮದಲ್ಲಿ ಉಪ 
ಯೋಗಿಸುವ ಬೆಲ್ಲ, ತೆಂಗಿನಕಾಯಿ, ಕಬ್ಬು, ಎಳ್ಳು, ಅರಳು, ಬಾಳೆ 
ಹಣ್ಣು, ತುಪ್ಪ, ಅವಲಕ್ಕಿ ಈ ಎಂಟು ವಸ್ತುಗಳ ಒಟ್ಟು. 
೨. ಯಜ್ಞಗಳಲ್ಲಿ ಹೋಮಕ್ಕಾಗಿ ಬಳಸುವ ಎಂಟು ಹೋಮ 
ದ್ರವ್ಯಗಳು ; ಅರಳಿ, ಅತ್ತಿ, ಆಲ್ಕ ಬಸರಿ ಎಂಬ ನಾಲ್ಕು ಬಗೆಯ 
ಸಮಿತ್ತುಗಳು ಮತ್ತು ತುಪ್ಪ, ಪಾಯಸ್ಯ ಎಳ್ಳು, ಬಿಳಿಸಾಸುವೆ 
ಎಂಬ ನಾಲ್ಕು ದ್ರವ್ಯಗಳು. [ಅಷ್ಟ * ದ್ರವ್ಯ] 


೪೭೮ 


ಮಾ —————— 


25 


35 


40 


43 


ಅಸ್ಪಪ್ಪ ಕೃತಿ 


ಅಷ್ಟೃನವತಿ (ನಾ). ತೊಂಬತ್ತೆಂಟು : ಅಷ್ಟನವತಿಯ ಪದ್ಯದೊಳಗಿದನು 
ಪುದುಗೊಳಿಸಿದಷ್ಟರತ್ನ್ನಂಗಳಿಗೆ ಪೇಳ್ದಿ ನಾಂ ಕನ್ನಡದಿ (ರತ್ನ್ನಶಾ. ೨೪-೧೧). 
[ಸಂ. (ಅಷ್ಟ + ನವತಿ)] 
ಅಷ್ಟನಾಗ (ನಾ). ೧. ಎಂಟು ಆನೆಗಳು. ೨. ಎಂಟು ಸರ್ಪಗಳು. 
"ಅಷ್ಟಫಣಿ? ಪರಾ. [ಅಷ್ಟ + ನಾಗ] 
ಅಷ್ಟ್ರಪತ್ರ (ನಾ). “ದೊಡ್ಡ ಕಾಗದದ ಹಾಳೆಯನ್ನು ಮೂರು ಸಲ 
(ಅಥವಾ ೮ ಎಲೆಗಳಾಗುವಂತೆ) ಮಡಿಸುವುದರಿಂದಾದ ಪುಟ 
(ದ ಅಥವಾ ಪುಸ್ತಕದ ಆಕಾರ): ಅಷ್ಟಪತ್ರ? (೦೦೩೪೦. ಇಂಕನಿ); 
ಕ್ರಾನ್‌ ಕಾಗದವನ್ನು ಮಡಿಚಿ ಎಂಟಾಗಿ ಮಾಡಿದ ಪುಸ್ತಕಗಳಿಗೆ 
ಕ್ರೌನ್‌ ಅಷ್ಟ ಸತ್ರವೆನ್ನುವರು (ರೂಢಿ). [ಅಷ್ಟ + ಪತ್ರ] 
ಅಷ್ಟ್ರಪದಿ (ನಾ). ೧. ಎಂಟು ಪಾದಗಳುಳ್ಳ. ಆಕ್ಟೊಪಸ್‌ ಎಂಬ 
ಒಂದು ಜಲಚರ ಪ್ರಾಣಿ: ಸಮುದ್ರದಲ್ಲಿ ರಾಕ್ಷಸನಂತಿರುವ “ಅಸ್ಪ 
ಪದಿ” (೦ಂ೬೦೧೪5)ಯೂ ಬಲಿಸ್ಮ ಪ್ರಾಣಿಗಳೇ (ಬಾಲಪ್ರ. 1, ೪೯೦). 
೨. [ಛಂದ] ಎಂಟು ಪಾದಗಳುಳ್ಳ ಒಂದು ಬಗೆಯ ಹಾಡುಗಬ್ಬ : 
ಷಟ್ಟದಿ ಅಷ್ಟಪದಿ ಗಣನಿಯಮ ಕಂದ ಶಂಖಾವೃತ್ತ ತಾಳವೃತ್ತ ಆದಿ 
ಜಾತಿಗಳ್‌ ಉಂಟು (ಛಂದೋಂಬು. ೧-೫೫ ಅಡಿಟ). [ಸಂ. ಅಷ್ಟಪದೀ) 
ಅಷ್ಟಪಾದ (ನಾ). ೧. ಎಂಟು ಕಾಲುಗಳುಳ್ಳದ್ದು. ೨. ಜೇಡರ 
ಹುಳು. ೩. ಶರಭ ಎಂಬ ಒಂದು ಪ್ರಾಣಿ. 
[ಅಷ್ಟ + ಪಾದ] 
ಅಷ್ಕೃಪಾದಿ (ನಾ). = ಅಷ್ಟಪದಿ (Octopus. ಇಂಕನಿ). 
[ಸೆಂ. ಅಸ್ಟಪಾದಿನ್‌] 
ಅಷ್ಟಪಾಶ (ನಾ). [ತತ್ತ್ವಶಾ] ಮುಕ್ತಿಗೆ ಅಡ್ಡಿಬರುವ ಎಂಟು 
ಪಾಶಗಳು ; ಭಯ, ಶಂಕೆ, ಶೀಲ, ಕುಲ, ಜಾತಿ, ಕರುಣ, ಲಜ್ಜೆ, 
ಜುಗುಪ್ಸೆ ಎಂಬ ಎಂಟು: “ತರುಣ ಕೇಳ್‌ ಭಯ ಶಂಕೆ ವರಶೀಲ ಕುಲ 
[ಪಾಠಾಂ. ವ್ರತ] ಜಾತಿ ಕರುಣೆ ಲಜ್ಜಾಜುಗುಪ್ಸಂಗಳೆಂಟು ಪರಿಕಿಸಲ್‌ 
ಜೀವಗಿವು ನೆರದಷ್ಟಪಾಶವೆಂಬರು ಪೂರ್ನಿಗರ್‌ (ಮನೋವಿ. ೫-೩೯) ; 
ಅಷ್ಟಪಾಶವ ಹರಿದು, ಕ್ಲೇಶಗಳಿಟ್ಟಣಿಯ ನೆರೆ ಮುರಿದು (ಅಮೃತ. 
೧-೨೨) ; * ಅಷ್ಟಪಾಶಗಳು-ಫೃಣಾ, ಶಂಕಾ, ಭಯಂ, ಲಜ್ಞಾ, ಜುಗುಪ್ಸಾ 
(ಚೇತಿ ಪಂಡಮಾ), ಕುಲಂ, ಶೀಲಂ, (ತಥಾ) ಜಾತಿ (ರಪ್‌ ಸಾಶಾಃ 
ಪ್ರಕೀರ್ತಿತಾಃ) ” (ಅಮೃತ. ೧-೨೨ ಅಡಿಟ). "ಅಷ್ಟಮಲ' ಪರಾ. 
[ಅಷ್ಟ + ಪಾಶ] 
ಅಷ್ಟಸೈಲು (ನಾ). ೧. ಎಂಟು ಮೂಲೆಗಳುಳ್ಳದ್ದು': ಕೇಶವನ ಈಗಿನ 
ವೇಸವೇ ಬೇರೆರಡು ಕೈಗಳ ಎಂಟು ಬೆರಳುಗಳಲ್ಲಿಯೂ ಅಸ್ವಪೈಲಿನ 
ಉಂಗುರಗಳು (ಸಮಜಿ €. ೪೩). ೨. ಎಂಟು ಮೂಲೆಗಳುಳ್ಳ 
ಉಂಗುರ: ಬಲಗೈಯ ಅನಾಮಿಕೆಯಲ್ಲಿ ಅಷ್ಟಪೈಲಿನ ಜೋಡಿ (ತಿಡುಗು. 
೬೫). [< ಮರಾ. ಅಷ್ಟಪೈಲೂ) 
ಅಷ್ಟ್ರಪ್ರಕಾರಾರ್ಚನೆ (ನಾ). ಎಂಟು ಬಗೆಯಾದ ಪೂಜಾದ್ರಮ್ಯ 
ಗಳಿಂದ ಮಾಡುವ ಪೂಜೆ: ರೆಸತೋಯಂ ಭಾವಗಂಧಂ ಪದಸದಕ 
ಚಯಂ ಕಾವ್ಯಪುಷ್ಪಂ ಗುಣಾನ್ನಪ್ರಸರಂ ವೃತ್ತಪ್ರದೀಪಂ ವೆಚನರುಚಿರ 
ಧೂಪಂ ಜಿನಶ್ರೀಫಲಂ ನಿಪ್ಪೊಸತಾಯ್ತಸ್ಟ ಪ್ರಕಾರಾರ್ಚನೆಯೆನಿಸಿದಪೆಂ 
ಸಲ್ಲನಂತಂಗೆ ಮತ್ಯಾವ್ಯಸಪರ್ಯಾಶ್ಚರ್ಯದೊಳ್‌ (ಅನಂಪು. ೧-೬೪). 
[ಅಷ್ಟ + ಪ್ರಕಾರ * ಅರ್ಚನೆ] 
ಅಷ್ಟಪ್ರಕೃತಿ (ನಾ). ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, 
ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ಎಂಟು ಪ್ರಕೃತಿಗಳು: 


ಭೂಮಿ ... ಅಹಂಕಾರವೆಂಬಸ್ಟ ಪ್ರಕೃತಿಯಿಂ ವಿಕಾರಿಸಿ (ಎವೇಕ. ೨೪೬). 
[ಅಷ್ಟ + ಪ್ರಕೃತಿ] 


ಅಷ್ಟಪ್ರಮಾಣ 


ಅಷ್ಟೃಪ್ರಮಾಣ (ನಾ). [ತತ್ತ್ವಶಾ] ಎಂಟು ಬಗೆಯ ಪ್ರಮಾಣ 
ಗಳು; ಪ್ರತ್ಯಕ್ಷ, ಅನುಮಾನ, ಆಗಮ್ಮ ಅರ್ಥಾಪತ್ತಿ ಉಪ 
ಮಾನ, ಅನುಪಲಬ್ಧಿ ಸಂಭವ, ಐತಿಹ್ಯ : ಪ್ರತ್ಯಕ್ಷಪ್ರ Fu ಸ 
ಐತಿಹ್ಯಪ್ರಮಾಣನೆಂಬವೇ ವಸ್ತುಸಿದ್ದಿ ಗಷ್ಟಪ್ರಮಾಣಂಗೆಳು (ವಿವೇಕ. 
೧೮). [ಅಷ್ಟ * ಪ್ರಮಾಣ] 
ಅಷ್ಟ್ರಫಣಿ (ನಾ). ಮುಖ್ಯವಾದ ಎಂಟು ಸರ್ಪಗಳು; ಅನಂತ್ಕ 
ತಕ್ಷಕ, ವಾಸುಕಿ, ಶಂಖಪಾಲ, ಪದ್ಮ, ಕಾರ್ಕೋಟಕ, ಕ್ರೋಡ, 
ಕಾಲ ಎಂಬ ಎಂಟು ಹಾವುಗಳು: ಪನ್ನಗಂಗಳು ಸಾವಿರವಣಕೊಳ 
ಗುನ್ನ ತಾಪ್ಟಫಣಿಗಳೆನಲ್ಕೆ . . . ಎಂಟು ಪಾವುಗಳಿಗೆ ಪತಿಗಳಾಗಿ (ಬ ಸ ಪು. 
೪೬-೨೭). P ಕ್ರೋಡ ಮತ್ತು ಕಾಲ ಎಂಬ ಈ ಎರಡಕ್ಕೆ ಪ್ರತಿ 
ಯಾಗಿ ಮಹಾಪದ್ಮ ಮತ್ತು ಗುಳಿಕ ಎಂಬ ಬೇರೆ ಎರಡು ಹೆಸರು 
ಕೆಲವು ಕಡೆ ಪ್ರಸಿದ್ಧವಿದೆ. [ಅಸ್ಪ + ಫಣಿ] 
ಅಷ್ಟ್ರಫಣೀಶ್ವರ “(ಈ = ಅಷ್ಟಫಣಿ: ಕಚ್ಚುವ ಮಹಾಷ್ಟಫಣೀಶ್ವ 
ke ಪವನಭಕ್ಷಣರಾಜಿ ಕಾಪಿ ೪೬-೩೦). "ಅಷ್ಟಫಣಿ' ಪರಾ. 
[ಅಷ್ಟ + ಫಣೀಶ್ವರ] 
ಅಸ್ಟ್ರಬಂಧನ (ನಾ). ೧. ಎಂಟರ ತಂಡ, ಗುಂಪು; ಅಷ್ಟಕ. 
೨. ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಪೀಠಗಳಲ್ಲಿ ಭದ್ರಗೊಳಿಸಿ 
ಅಳವಡಿಸಲು ಏರ್ಪಡಿಸಿದ ಸಾಧನ, ನೆಲೆಗಟ್ಟು: ಪೂರ್ವದಲ್ಲಿ 
ಅಮ್ಮನವರಿಗೆ ಮಾಡಿದ್ದ ಅಷ್ಟ ಬಂಧನವು ಶಿಥಿಲವಾಗಿದ್ದುದರಿಂದ ದೊರೆ 
ಗಳು ಅಿಷ್ಟ್ರಬಂಧನವನ್ನು . , . ಮಾಡಿಸಿದರು (ಮಹಾವಂ. 1, ೧೨೪). 
[ಅಷ್ಟ * ಬಂಧನ) 
ಅಷ್ಟ್ರಭಕ್ತಿ (ನಾ). ಎಂಟು ಬಗೆಯಾದ ಭಕ್ತಿ: ಅಷ್ಟಾಂಗಯೋಗ 
ಮುಮಂ... ಅಷ್ಟಭಕ್ತಿಯನುಳ್ಳ ಶಿಸ್ಟರಂ ರಕ್ಷಿಸುತ್ತ (ವೀಕೈಪು. 
೫-೧೬-೨). "ಅಷ್ಟವಿಧ ಭಕ್ತಿಕ್ರಿಯೆ ಪರಾ. [ಅಷ್ಟ * ಭಕ್ತಿ) 
ಅಸ್ಟಭಾಗ್ಯ (ನಾ). ರಾಜ್ಯದ ಎಂಟು ಬಗೆಯ ಸಂಪತ್ತು; ರಾಜ್ಯ, 
ಭಂಡಾರ, ಸೈನ್ಯ, ಆನೆ, ಕುದುರೆ, ಛತ್ರ, ಚಾಮರ, ಆಂದೋಲನ 
ಎಂಬ ಎಂಟು (ಕಿ). [ಅಷ್ಟ + ಭಾಗ್ಯ] 
ಅಸ್ಟಭುಜ (ನಾ). ೧. ಎಂಟು ತೋಳುಗಳುಳ್ಳವನು : ಸಂಖ್ಯಾವಾಚಿ 
ಸಮಾಸಕ್ಕೆ ಏಕಾಂಗ . . . ಅಷ್ಟಭುಜ, ನವನಿಧಿ, ದಶವ್ಯಾಕರಣ “ee 
ಎಂದು ಸಮಾಸಮಾಗಲೊಡಂ (ಶಮದ. ೮೨ ಪ್ರಯೋ). ೨. [ಗಣಿತ] 
ಎಂಟು ಬಾಹುಗಳುಳ್ಳ ಆಕೃತಿ. [ಅಷ್ಟ * ಭುಜ] 
ಅಷ್ಟ್ರಭೈರವ (ನಾ). ಶಿವನ ಎಂಟು ವಿಧವಾದ ಭಯಂಕರ ರೂಪ 
ಗಳು. ಐ ಸಿತಾಂಗ, ರುರು, ಚಂಡ, ಕ್ರೋಧ, ಉನ್ಮತ್ತ, ಕಪಾಲ, 
ಭೀಷಣ, ಸಂಹಾರ (ದಕ. 8). [ಅಷ್ಟ + ಭೈರವ] 
ಅಷ್ಟಭೋಗ (ನಾ). ೧. ಮನೆ, ಹಾಸುಗೆ, ವಸ್ತ್ರ, ಆಭರಣ, ಸ್ರೀ, 
ಷು» ಗಂಧ, ತಾಂಬೂಲ ಎಂಬ ಎಂಟು ವಸ್ತುಗಳು. ಐ ಅನ್ನ, 
ಉದಕ, ತಾಂಬೂಲ, ಪುಷ್ಪ, ಚಂದನ, ವಸ್ತ್ರ, ಶಯ್ಯೆ, ಅಲಂ 
ಕಾರ. ೨. ನಿಧಿ, ನಿಕ್ಷೇಪ, ಅಕ್ಷೀಣ, ಆಗಾಮಿ, ಸಂಚಿತ, ಜಲ, 
ಪಾಷಾಣ, ತರು ಎಂಬ ಎಂಟು ವಿಧದ ಸ್ವಾಮ್ಯ: ಆಷ್ಟಭೋಗ 
ತೇಜಸ್ವಾಮ್ಯ (ಕಇ. 11, ೨೬-೧೯; 1173) ; ಚತುಸ್ಸೀಮೆಯೊಳಗುಳ್ಳ 
ನಿಧಿನಿಕ್ಷೇಷ ಜಲಪಾಷಾಣ ಅಕ್ಷೀಣಿ ಆಗಾಮಿ ಸಿದ್ಧ ಸಾಢ್ಯಂಗಳೆಂಬ ಅಸ್ಯ 
ಭೋಗ ತೇಜಸ್ವಾಮ್ಯವನೂ (ಮೈಆರಿ. ೧೯೪೦, 1509) ; 
ಛತ್ರಚಾಮರಾಂದೋಳಿಕಾದಿ ಅಷ್ಟಭೋಗಂಗಳಂ ಕೊಟ್ಟು (ಮೈ ಆ ೦. 
೧೯೨೮, ೬೩-೨೭ ; 1532) ; ನಿಧಿನಿಕ್ಷೇಪ ಪಾಷಾಣಂ ಸಿದ್ಧ ಸಾಧ್ಯ ಜಲಾ 
ಸ್ವಿತಂ ಅಕ್ಷೀಣ್ಯಾಗಾಮಿ ಸಂಯುಕ್ತಂ ಅಷ್ಟಭೋಗ ಸಮನ್ವಿತಂ. (ಎಇ. 
೫111 ೩೪-೧; ?)- &. ಮನೆ ತರಿ, ಬೆದ್ದಲು ಭೂಮಿಗಳು, ದನದ 


೨೮-೨೪; 


೪೭೯ 


5 


10 


20 


25 


45 


ಅಸ್ಟಮಲ 


ಕೊಪ್ಪಗಳು, ಅರಣ್ಯ, ಪಾಳುಭೂಮಿ, ಕಾಡುಮೃಗಗಳ ಸ್ಥಾ ಸ್ಥಾನ, 
ನದಿಯ ಬಯಲು, ಬೆಟ್ಟದ ಸಾಲಿನ ಸ್ಥಳ ಯ ಎಂಟು; 
“ಅಷ್ಟಭೋಗವೆಂದರೆ ಎಂಟು ವಿಧವಾದ ಸತ್ತಿ ನ ಭೇದಗಳನ್ನು 
ಅನುಭವಿಸುವುದು ” (ಸಂಭಾನೆ. ೨೦೨): ಮಂದಿರಂ ದ್ವಿವಿಧಂ ಕ್ಷೇತ್ರಂ 
ಗೋಷ್ಮಂ ಚ ವನಮೇವ ಚ ಖಲೀಭೂತಂ ಚ ಯತ್‌ ಕ್ಷೇತ್ರಂ ಮೃಗವಾ 
ಸಸ್ತಥೈವಚ ನದೀಪರ್ವತ ಭೋಗಾಶ್ಚ ಅಷ್ಟಭೋಗಾಃ ಪ್ರಕೀರ್ತಿತಾಃ 
(ಎಕ. ೫11, ಶಿರಾ. ೯೫-೧೪೮; 1403). [ಅಷ್ಟ + ಭೋಗ] 
ಅಷ್ಟಮ (ಗು). ೧. ಎಂಟನೆಯ: ಗ್ರಹಂ ಗ್ರಹದಿಂದಂ... ತುರ್ಯಾ 
ಸ್ಟಮಸ್ಕಾನದೊಳ್‌ ಗ್ರಹದಿಂ ಕೂಡೆ ಪರಸ್ಪರಂ ಸ್ವಗುಣದಿಂದಾಳ್ಳುಂ 
ಚತುರ್ಥಾಂಶಮಂ (ಜಾತ ತಿ. ೯-೯). (ನಾ). ೨. [ಜ್ಯೋತಿ] ಲಗ್ನ 
ದಿಂದ ಅಥವಾ ರಾಶಿಯಿಂದ ಎಂಟನೆಯ ಸ್ಥಾನ: ಅವನಿಗೆ 
ಅಷ್ಟಮದಲ್ಲಿ ಶನಿಯಿದ್ದಾನೆ (ರೂಢಿ). (ಸಂ.] 
ಅಷ್ಟಮಂಗಲ, ಅಷ್ಟಮಂಗಳ (ನಾ). ೧. ಎಂಟು ಬಗೆಯ ಶುಭ 
ದ್ರವ್ಯಗಳ ಸಮುದಾಯ ; ಮಂಗಳಕರವಾದ ಎಂಟು ವಸ್ತುಗಳು ; 
ಧ್ವಜ, ಕನ್ನಡಿ, ಚಾಮರ, ರತ್ನ ಭೃಂಗಾರ (ಗಿಂಡಿ); ಬೀಸಣಿಗೆ, 
ಕಲಶ, ಛತ್ರಿ. ೨. (ಪಟ್ಟಾ ಭಿಷೇಕನೇ ಮುಂತಾದ ವಿಶೇಷ 
ಸಮಾರಂಭಗಳಲ್ಲಿ) ಸಿಂಹ, ವೃಷಭ, ಆನೆ, ಜಲಪೂರ್ಣ ಕಲಶ, 
ಬೀಸಣಿಗೆ, ಧ್ವಜ, ಭೇರಿ ಅಥವಾ ತುತೂರಿ, ದೀಪ ಎಂಬ ಎಂಟು 
ವಸ್ತುಗಳು: ಅಲ್ಲಿ ಉಪಕರಣಷ್ಟಮಂಗಲವೆಲ್ಲ ನವರತ್ನಗಳಿ (ಬಜ್ಜಪು. 
೫-೨೧). ಅಷ್ಟಮಂಗಳೆ: ೧. ಧ್ವಜದರ್ಪಣ ಚಂಚಚ್ಚಮರಜಮಣಿ 
ಭೃಂಗಾ ರ ಸುಪ್ರತಿಷ್ಠಿ ತತಾಳವ್ಯಜನ ಕಳಶಾತಪತ್ರಂ ತ್ರಿಜಗತ್ಪತಿಗಷ್ಟ 
ಮಂಗಳಂ ಸೊಗಯಿಸುಗುಂ (ಅಜಿಪು. ೪-೪೧). ೩. ಎಂಟು ವಿಧವಾದ 
ಶುಭಲಕ್ಷಣಗಳಿಂದ ಕೂಡಿದ ಕುದುರೆ; ಬಿಳಿದಾದ ಮುಖ, ಬಾಲ, 
ಕುತ್ತಿಗೆಯ ಮೇಲಣ ಕೂದಲು, ಎದೆ ಕಾಲ್ಗೊರಸುಗಳೂ ಉಳ್ಳ 
ಕುದುರೆ (8). [ಅಷ್ಟ + ಮಂಗಲ] 
ಅಷ್ಟಮಂಗಳ "ಅಷ್ಟಮಂಗಲ? ನೋ. 
ಅಷ್ಟ ಮಚಂದ್ರ (ನಾ). ೧. ಜನ್ಮಲಗ್ನದಿಂದ ಚಂದ್ರನು ಎಂಟನೆಯ 
ಸ್ಥಾನದಲ್ಲಿರುವುದು ೨. (ಆಲಂ) ಕೇಡು: Pe 
ಶರೀರ ಮಹಾಧ್ವನಿ ಕಂಸ ಕಂಸ ಕೇಳ್‌ ದೇವಕಿಯಷ್ಟಮಗರ್ಭದಾತನಿಂ 
ದೆಪ್ಟಮಚಂದ್ರಂ ನಿನಗೆ ನೆರೆಗುಮೆಂದುದಮೋಘಂ (ಜಗವಿ. ೨-೪೭). 
[ಅಷ್ಟಮ + ಚಂದ್ರ] 
ಅಷ್ಟಮತೀರ್ಥನಾಥ (ನಾ). ಎಂಟನೆಯ ತೀರ್ಥಂಕರ; ಚಂದ್ರ 
ಪ್ರಭ ತೀರ್ಥಂಕರ: ಪ್ರಿಯದಿಂದಷ್ಟಮತೀರ್ಥನಾಥನಿರದಿಂದೆನ್ನಲ್ಲಿಗೇ 
ಮಾತೊ ನಿರ್ವ್ರಯ ಸೌಖ್ಯೋನ್ಮುಖನೆಂದು ತನ್ನಗರಿ ತಾಂ ಮೆಯ್ವೆರ್ಚಿ 
(ಚಂದ್ರಪು. ೧೧-೭೪). [ಅಷ್ಟಮ + ತೀರ್ಥನಾಥ] 
ಅಷ್ಟಮದ (ನಾ). ಎಂಟು 'ಬಗೆಯಾದ ಮದಗಳು; ಧನಮದ, 
ಸುಲಮದ ವಿದ್ಯಾಮದ, ರೂಪಮದ, ಯೌವನಮದ, ಬಲ 
ಮದ, ಪರಿವಾರಮದ, ಅಧಿಕಾರಮದ : ಅಷ್ಟಮದವ್ಮಪೇತನುಂ 
(ಚಾವುಂಪು. ೫); ಕುಲಬಲಧನರೂಪಯೌವನ ವಿದ್ಯಾರಾಜ್ಯ 'ಫಪದೇಳ್ಲಿ 
ಯೆಂಬಷ್ಟ ಮದದಿಂ ಮದಿಸಿ (ವಿವೇಕ. ೨೪೬). 
[ಅಷ್ಟ * ಮದ] 
ಅಷ್ಟ ಮಲ (ನಾ). [ಜೈನ] ಎಂಟು ವಿಧವಾದ ದೋಷಗಳು ; ಶಂಕೆ, 
ಫೃಣಿ, ಭಯ, ಲಜ್ಜೆ, ಜುಗುಪ್ಸೆ, ಕುಲ, ಶೀಲ, ಜಾತಿ ಇವುಗಳ 
ಭಾವನೆ: ಶಂಕಾದೃ ಸ್ಪ ಮಲಂಗಳುಮೆಂಟುಂ ಮದಂಗಳುಂ (ವಡ್ಡಾರಾ. 
ಸಪ್ತರ್ಧಿ 5 ಪನ್ನ ನುಂ ಅಷ್ಟಮಲವ್ಯಪೇತನುಂ (ಅಜಿಪು. 
೩-೧ ವ). "ಅಷ್ಟಪಾಶ? ನರಾ. [ಅಸ್ಸ + ಮಲ) 


೬-೨೧) ಗ 


ಅಸ್ಟಮಹಾಸ್ರಾತಿಹಾರ್ಯ 


ಅಸ್ಟಮಹಾಸ್ರಾತಿಹಾರ್ಯ (ನಾ). [ಜೈನ] ಜನನ ಎಂಟು] 
ಮಂಗಳ ಲಾಂಛನಗಳು : ಚತುಸ್ತಿಂಶದತಿಶಯಂಗಳುಮನಷ್ಟ ಮಹಾ 
ಪ್ರಾತಿಹಾರ್ಯಂಗಳುಮಂ . , . ಪೆಸರ್ಗೊಂಡು (ಆದಿಪು. ೩-೪೦ ವ); 
“ ಅಸ್ಟಮಹಾಪ್ರಾತಿಹಾರ್ಯ- (೧) ಅಶೋಕವೃಕ್ಷ, (೨) ಸುರಪುಷ್ಪವೃಷ್ಟಿ, 
(4) ದಿವ್ಕಧ್ವನಿ, (೪) ಚತುಪ್ಪಷ್ಟಿಚಾಮರ, (೫) ರತ್ನಜಡಿತ ಸುವರ್ಣ 
ಸಿಂಹಾಸನ, (೬) ಪ್ರಭಾವಲಯ, (೭) ದೇವದುಂದುಭಿ, (೮) ಛತ್ರ 
ತ್ರಯ” (ಆದಿಪು. ಅನು. ೨). [ಸೆಂ. (ಅಷ್ಟ * ಮಹಾ + ಪ್ರಾತಿಹಾರ್ಯ)] 
ಅಪ್ಪ ಮಹಿಷೀಪತಿ (ನಾ). ೧. ಎಂಟು ಜನಪ ಪ್ರಧಾನಪತ್ನಿಯರಿಗೆ 
ಗಡ; ಎಂಟು ಹೆಂಡಿರುಳ್ಳವನು. ೨. ಶ್ರೀ ಕ್ಕ ೈಷ್ಣ್ಣ. 
(ಸಂ. (ಅಷ್ಟ + ಮ + ಪತಿ)] 
ಅಪ್ಪ ಮಾಂಶ (ನಾ). ಎಂಟನೆಯ ಒಂದು ಪಾಲು. [ಅಸ್ಟಮ + ಅಂಶ) 
ಅಸ್ಟೆ ಮಿ (ನಾ). ಚಾಂದ್ರಮಾನದ ಮೇಕೆಗೆ ಶುಕ್ಲಕೃ ಸ್ಲಪಕ್ಷಗಳಲ್ಲಿ 
ನಟನೆಯ ತಿಥಿ: ಪಂಚಾಕ್ಷರಾದಿಯೆಲಿರುವಖಿಳ ಮ ಗಳ ಜಪ. 
ಅಶುಭ ಷಸ್ಮಿ ಅಷ್ಟಮಿ (ಗಗತಾ. ೪-೬೭). (ಸಂ. ಅಷ್ಟಮಾ] 
ಅಷ್ಟಮಾಂದು (ನಾ). ಅಷ್ಟಮಿಯ ಚಂದ್ರ: ಅಷ್ಟಮಾಂದುನಿಟಳಂ 
ಶೇಷೋಲ್ಲಸದ್ದಾಹು * .. ಧರಣೀಶಸೂನು ತಳೆದಂ ಸಾಶ್ಚರ್ಯ 
ಸೌಂದರ್ಯಮಂ (ಚಂದ್ರಫು. ೪-೭). [ಅಸ್ಪಮಿ + ಇಂದ್ಯು] 
ಅಷ್ಟಮೂರ್ತಿ (ನಾ). ಎಂಟು ರೂಪಗಳುಳ್ಳವನು; ಶಿವ; ಮಹಾ 
ಕವ; ಭೂಮಿ, ಜಲ, ಅಗ್ನಿ, ವಾಯು, ಚ್‌ ಮನಸ್ಸು, ಬುದ್ಧಿ, 
ಅಹಂಕಾರ ಎಂಬ ಎಂಟು 'ಕೊಪಗಳನ್ನು ಹೊಂದಿದವನು, ಅಥವಾ 
ಪಂಚಭೂತಗಳು - ಸೂರ್ಯ, ಚಂದ್ರ, ಯಾಗ ಮಾಡುವವನು 
ಎಂಬ ಎಂಟು ಆಕೃೃ ತಿಗಳುಳ್ಳ ವ £854 ಯಥಾಶಿವಮಯಂ 
ವಿಷ್ಣುವೆನಿಪಾ ಚೂ ತ್ರಮೂರ್ತಿಗಳು ಶಿವನೆ ಎಂಬಾ ದುರುಕ್ತಿ ಗಳಷ್ಟ 
ಮೂರ್ತಿಗಳು ಶಿವನೆ ಎಂಬ ಕುಯುಕ್ತಿಗಳು (ಬಸಪು. ೫೪-೭೯). 
[ಆಷ್ಟ + ಮೂರ್ತಿ] 
ಅಸ್ಟೃಯೋಗ (ನಾ). - ಅಷ್ಟಾಂಗಯೋಗ: ಯಮನಿಯಮವಾಸನಂ 
ಪ್ರಾಣಾಖ್ಯಚಿರಯಾಮವಾಪ್ರೀತಿಯಾಹಾರ [ಪ್ರ ತ್ಕಾ ಹಾರ ತದ್ದಾ ನ 
ಕರಧಾರಣಾಧಿಕ ಸಮಾಧ್ಯ್ಮಷ್ಟಯೋಗದಿಂ (ನೀಕ್ಕತ. ಟಟ 
[ಅಷ್ಟ + ಯೋಗ] 
ಅಷ್ಟರಸ (ನಾ). [ಕಾವ್ಯಮಾ] ಶೃಂಗಾರ, ವೀರ, ಕರುಣ, ಅದ್ಭುತ, 
ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ ಎಂಬ ಎಂಟು ನ 
ರಸಗಳು. [ಅಷ್ಟ + ರಸ] | 
ಅಷ್ಟರು "ಅಷ್ಟು? ಪರಾ. | 
ಅಸ್ಟ್ರಲೋಕ (ನಾ). ಎಂಟು ಲೋಕಗಳು; ಅಷ್ಟದಿಕ್ಬಾಲಕರ ರೋಕ | 
ಗಳು (?). "ಅಷ್ಟಲೋಕೇಶ?' ಪರಾ. [ಅಷ್ಟ + ಲೋಕ] 
ಅಷ್ಟಲೋಕಪಾಲ (ನಾ). ಎಂಟುಲೋಕಗಳ ಒಡೆಯರು: ಪ್ರ 
ಸ್ಟಾಸ್ಟರೋಕಪಾಲ ಪರಿಪಾಲಿತ ಸಾಹಸನುಂ ( ಶಾಂತಿಪು. 
[ಅಷ್ಟಲೋಕ * ಪಾಲ] 
ಅಷ್ಟಲೋಕೇಶ (ನಾ). - ಅಷ್ಟಲೋಕಪಾಲ: ಪುರಹರಂ ಕರುಣಿಸಿದ 
ಪುಣ್ಯವಾರ್ತೆಯ ಕೇಳ್ದು ನೆರೆಯಿತದನೇನೆಂಬೆನಮಮ ಹರಹರ ಗಣೇಶ್ವರ 
ರಷ್ಟಲೋಕೇಶರಷ್ಟಮೂರ್ತಿಗಳಷ್ಟವಸುಗಳು (ಹಚಕಾ. ೧೪-೧). | 
[ ಅಷ್ಟಲೋಕ + ಈಶ] 
ಅಷ್ಪವರ್ಗ (ನಾ). ೧. [ನೈದ್ಯಶಾ] ಮುಖ್ಯವೂ ಸಂಜೀವಕವೂ ಆದ 
ಎಂಟು ಮೂಲಿಕೆಗಳ ಸಮುದಾಯ; ಯಷಭ, ಜೀವಕ, ಮೇದ, 
ಮಹಾಮೇದ, ಖದ್ಧಿ, ವ್ಯ 


೪ 
ಎಂಟು ಮೂಲಿಕೆಗಳ ವರ್ಗ. ೨. ಎಂಟು ವರ್ಗ; ಎಂಟು ಗುಂಪು: 


ನ 


೧-೭೧ ವ). 


೪೮೦ 


20 


35 


40 


ದ್ವಿ, ಕಾಕೋಲಿ, ಕ್ಷೀರಕಾಕೋಲಿ:ಎಂಬ |45 


ಅಷ್ಟನೆ 


ಕಾದಿದ್ದರಯ್ಯ ಅಷ್ಟವರ್ಗವೆಂಬ ಮಕ್ಕಳು ಮುಟ್ಟಿದಂತೆ (ಅವಚಂ. 
೨೬೭-೧೨೭೦). [ಅಷ್ಟ + ವರ್ಗ] 
ಅಷ್ಟವರ್ಗಿ (ನಾ). ಎಂಟು ವರ್ಗಗಳಿಗೆ ಸೇರಿದವರು (7): 
ಧೃತಖಟ್ಲರಷ್ಟ ವರ್ಗಿಗಳತಿಚಟುಳರುಮೊಳಗಣೆರಡು ಕೆಲದೊಳ್‌ ಬರೆ 
ಭೂಪತಿ ಪೋಲ್ತನುರಗಶಾಖಾವೃತ ಜಂಗಮ ಸಾಂದ್ರರುಂದ್ರಚಂದನೆ 
ತರುವಂ (ಶಾಂತಿಪು. ೩-೧೦೮). (ಸೆಂ. ಅಷ್ಟವರ್ಗಿನ್‌] 
ಅಷ್ಟ್ರವಸು (ನಾ). ಆಪ, ಧ್ರುವ, ಸೋಮ, ಧವ, ಅನಿಲ, ಅನಲ, 
ಪ್ರತ್ಯೂಷ, ಪ್ರಭಾಸ ಎಂಬ ಎಂಟು ಮಂದಿ ವಸುಗಳು : ಏಕಾದಶ 
ರುದ್ರರನಷ್ಟವಸುಗಳಂ ನೆಜಕಿ ಕಂಡಂ (ಜಗವಿ. ೫-೧೦೯). ಈ ಹೆಸರು 
ಗಳು ಕಲ. ನ ಬೇರೆಯಾಗುತ್ತವೆ. [ಅಷ್ಟ ನಸು] 
ಅಷ್ಟನಿಂಶತೆ' (ನಾ). ಇಪ್ಪತ್ತೆಂಟು: ಶರ್ಕರಾಪ್ರಭೆಯೆಂಬೆರಡನೆಯ 
ನರಕಮಲ್ಲಿಂ ಜ.೭೬... ಸಹಸ್ರಯೋಜನ 
ಬಾಹುಲ್ಯದಿಂ (ಸುಕುಮಾ. ೧೧-೪೧'ವ) ; ಮುಷ್ಟಿಯುದ್ಧವ ಮಾಡುತಿರ 
ಲಂದಸ್ಟವಿಂಶತಿ ದಿವಸಪರಿಯಂತಿಷ್ಟಬಕುತನ ಕೂಡೆ ಲೀಲೆಯಲಾಡು 
ವಂದದಲಿ (ನಿಭಾಗ. ೧೦-೬೭-೧೫). [ಸಂ. ಅಷ್ಟಾವಿಂಶತಿ] 
ಅಷ್ಟವಿಧ (ಗು). ಎಂಟು ಬಗೆಯ. [ಅಷ್ಟ + ವಿಧ] 
ಅಸ ಕೃವಿಧಪೂಜೆ (ನಾ). ಎಂಟು ಬಗೆಯ ಪೂಜೆ; ಅಕ್ಷತೆ, ಜಲ, 
ಗೊ ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ಅಥವಾ 
ಫಲ- ಇವುಗಳ ಅರ್ಪಣೆ : ಅಷ್ಟ ವಿಧಪೂಜೇಷ್ಟ ನಿಷ್ಟ್ರಾತುಷ್ಟ ಮಾನಸಕಷ್ಟ 
ಸಂಶ್ರುತಿನಷ್ಟದೃಷ್ಟಾದೃಷ್ಟಗುಣವಿಸ್ಟಷ್ಟ ಬಸವೇಶ (ಬಸಪು. ೪೮-೩೩). 
[ಅಷ್ಟನಿಧ + ಪೂಜಿ] 
ಅಷ್ಟ ಕೃವಿಧಭ್ತಿ ಕ್ರಿ ಕ್ರಿಯೆ (ನಾ). ಎಂಟು ಬಗೆಯಾದ ಭಕ್ತಿಯ ಕಾರ್ಯ 
ಗ; ಸ್ಮರಣ, ಕೀರ್ತನ, ವಂದನ, ಪಾದಸೇವನ, ಅರ್ಚನ, 
ದಾಸ್ಯ, ಸಖ್ಯ, ಆತ್ಮನಿವೇದನ (8). [ ಅಷ್ಟವಿಧ * ಭಕ್ತಿ * ಕ್ರಿಯೆ] 
ಅಷ್ಟ ಸೃವಿಧರಿದ್ಧಿ (ನಾ). ಅಷ್ಟಖುದ್ಧಿ : ಬುದ್ಧಿ ಕ್ರಿಯಾದೃಸ್ಟವಿಧರಿದ್ಧಿಯುಂ 
೬ ತನ್ನೊಳುಂ ಸಚ್ಛನ್ನಮಾಗಿ (ಪುಷ್ಪಪು. ೧೪-೧೬ ವ). 
[ಅಷ್ಟವಿಧ + ರಿದ್ಧಿ] 


ಸಾಕ (ನಾ). ಎ ಅಷ್ಟಖುದ್ಧಿ : ವೃಷಭಸೇನಂ... ಅಸ್ಟವಿಧರ್ಧಿ 
ಪ್ರಾಪ್ತಂ ಪ್ರಥಮಗಣಧರೆನಾದಂ (ಚಾವುಂಪು. ೩೭). : [ಸಂ.) 
9| ಅಷ್ಟ ನಿಧಶುದ್ಧಿ (ನಾ). [ಜೈನ] ಕಾರ್ಯಶುದ್ಧಿ ; ಭಾವಶು ದ್ಧಿ, 


ಶರ್ಯಾನತ ಶುದ್ಧಿ, ಭಿಕ್ಷಾಶುದ್ಧಿ, ಪ್ರತಿಷ್ಠಾ "ಪನಾಶುದ್ದಿ, ಶಯ 
ನಾಸನಶುದ್ಧಿ ವಾಕ್ಯಶುದ್ಧಿ ನ ಎಂಟು ಬಗೆಯ ಶುದ್ಧಿ ಗಳು: 
ಕಾಯಶುದ್ಧಿ ನಿನೇಯ ಶುದ್ಧ್ಯಾದ್ಮಷ್ಟವಿಧಶುದ್ಧಿಯುಂ . , ತನ್ನೊ ಳುಂ 
ಸಚ್ಛನ್ನ ಮಾಗಿ (ಪುಷ್ಪಪು. ೧೪-೧೬ ವ). [ಅಷ್ಟವಿಧ + ಕುದಿ] 
ಅಷ್ಟವಿಧಸಮಾಧಿ (ನಾ). - ಅಷ್ಟಾಂಗಯೋಗ (೪. 
[ ಅಷ್ಟವಿಧ * ಸಮಾಧಿ] 
ಅಷ್ಟನಿಧಾರ್ಚನೆ (ನಾ). - ಅಷ್ಟವಿಧಪೂಜೆ: ತ್ರಿಲೋಕಶಿಖರಕೇಖ 
ರೆಂಗಷ್ಟಾಂಗಮೆಜಗಿ ಫೊಡಮಟ್ಟಿಸ್ಪವಿಧಾರ್ಚನೆಗಳಿನರ್ಚಿಸಿ (ಶಾಂತಿ. 
೮-೧೧೪ ವ). [ ಅಷ್ಟವಿಧ * ಅರ್ಚನೆ] 
ಅಸ್ಪವಿಭೂತಿ (ನಾ). - ಅಷ್ಟೈಶ್ವರ್ಯ. [ಅಷ್ಟ * ವಿಭೂತಿ] 
ಅಷ್ಟ್ರವಿನಾಹ (ನಾ). ಎಂಟು ಬಗೆಯ ಮದುವೆಯ ಕ್ರಮ; 
ಬ್ರಾಹ್ಮ, ದೈವ, ಆರ್ಷ, ಪ್ರಜಾಪತ್ಯ, ಆಸುರ, ಗಾಂಧರ್ವ, 
ರಾಕ್ಷಸ, ಪೈಶಾಚ--ಎಂಬ ಎಂಟು ಬಗೆಯ ವಿವಾಹ. 
[ಅಷ್ಟ + ವಿವಾಹ] 
ಅಷ್ಟನೆ (ನಾ). ಅಷ್ಟಮಾತಿಥಿ: “ಅಷ್ಟವೆಯೆನಲ್ಯಕೃದಷ್ಟಮಿಗೆ ಫೆಸರ್‌? 
(ಕಶರ. ೫). [ಆ ಸಂ. ಅಷ್ಟಮಾ) 


ಅಸ್ಟಶೋಭೆ 


ಅಷ್ಟಶೋಭೆ (ನಾ). ಮಂಗಳಸೂಚಕವಾದ ಎಂಟು ಬಗೆಯ! 
LR ಸುಣ್ಣಬಣ್ಣ ಗಳನ್ನು ಹಚ್ಚು ವುದು, ಸುಗಂಧ 
ದ್ರವ್ಯಗಳಿಂದ ಸಾರಣೆ, ' ರಂಗವಲ್ಲಿ, ತಳಿರುತೋರಣ, ಧ್ವಜ 
ವನ್ನು ಏರಿಸುವುದು, ಪುಷ್ಪ ಗುಚ್ಛ ಗಳಿಂದ ಅಲಂಕರಿಸುವುದು, 
ಚಪ್ಪರ ಹಾಕುವುದು, ಮೇಲುಕಟ್ಟು ಕಟ್ಟುವುದು: ಕತ್ತುರಿಯ 
ಸಗಣನೀರ್‌ ಬಿಡುಮುತ್ತಿನ ರಂಗವಲಿ ಸ ದುಗುಲದ ಗುಡಿ 
ಸಂಪತ್ತಿನ ಬಿತ್ತರದೆತ್ತಿದ ಮುತ್ತಿನ ಮಂಡವಿಗೆ ಪೊಜಲ ಮನೆಗಳೊಳೆಲ್ಲಂ॥ 
ಆಂತಾಗಳೊಂದುತ್ತರಂ ಬಳೆಯೆ ಸೊಗಯಿಸುವ ಪೊಟಲೊಳಷ್ಟ ಶೋಭಿ 
ಯಂ ಮಾಡಿ (ಪಂಪಭಾ. ೩-೨ ವ); ಎನ್ನೆ ಪೆಂಡತಿ ಗಂಡುಮಗನಂ 


೪೮ಗಿ 


ಪೆಜಲೊಡಮಷ್ಟ ಶೋಭಿಯಂ ಮಾಡಿಸಿ ಮಹಾದಾನಂಗೆಯ್ದು (ಪಂಚತಂ.|10 


೧೮೭-೫). [ಅಷ್ಟ + ಶೋಭಿ] 
ಅಷ್ಟಷಟ್ಟದಿ (ನಾ). [ಛಂದ] (ಎಂಟು ಸಾಲುಗಳ ಒಂದು ಅಂಶವೂ 
ಆಮೇಲೆ ಆರು ಸಾಲುಗಳ ಮತ್ತೊಂದು ಅಂಶವೂ ಬರುವ ಒಟ್ಟು) 
ಹದಿನಾಲ್ಕು ಸಾಲುಗಳುಳ್ಳ ಸದ್ಯಜಾತಿ; ಸಾನೆಟ್‌: ಅಸ್ಟಸಟ್ಟದಿಯ 
ಶಿಲ್ಪಸಮರಚನೆ ಅದರ ಭಾವಬಂಧುರತೆಗೆ ಕಾರಣವಾಗುತ್ತದೆ (ಛಂದೋವಿ. 
ಭಾವಗೀತ, ಅಷ್ಟಸಟ್ಟದಿ » «ಎಲ್ಲವೂ ಇಂದು ಕನ್ನಡದಲ್ಲಿ 
ನೆಲೆಗೊಂಡಿವೆ (ನವ್ಯಾ, ೨೪); ಅಷ್ಟಷಟ್ಟಿ ದಿಯಲ್ಲಿ ಉಯ್ಕಾಲೆಯಾಡುತಿದೆ 
ಕೌತುಕದ ಬಗೆ (ಉಯ್ಯಾಲೆ. ೩). [ಅಷ್ಟ + ಷಟ್ಟದಿ] 
ಅಸ್ಟಸಸ್ಟ್ರಿಕ್ಷೇತ್ರ (ನಾ). ಅರವತ್ತೆಂಟು ದಿವ್ಯಕ್ಷೇತ್ರಗಳು : ನೆರೆದ 
ಶಿವಭವನಂಗಳಷ್ಟಸಷ್ಟಿಕ್ಷೇತ್ರ ನಿರುತವೆಂದೆತ್ತಿದೆನು ಕಯ್ಯನು (ಸಿದ್ಧರಾ. 
೧-೮). [ಅಷ್ಟ * ಷಸ್ಪಿ + ಕ್ಷೇತ್ರ] 
ಅಷ್ಟಸಸ್ಟಿತೀರ್ಥ (ನಾ). ಅರವತ್ತೆಂಟು ದಿವ್ಯತೀರ್ಥಗಳು : 
ಷಷ್ಟಿತೀರ್ಥಂಗಳುಂಗುಷ್ಟದೊಳಗಿರೆ (ವೀಶೈಪು. ೧-೧-೩). 
[ಅಷ್ಟ * ಷಷ್ಟಿ * ತೀರ್ಥ] 
ಅಸ್ಟಸಹಿತಶತ (ನಾ). ನೂರೆಂಟು : ಒಂದೊಂದಜಕೊಳಕ್ಕುಂ... 
ವರಜಿನಬಿಂಬಂಗಳಷ್ಟಸಹಿತಶತಂಗಳ್‌ (ಸುಕುಮಾ. ೧೧-೫೧). 
[ಅಷ್ಟ * ಸಹಿತ * ಶತ] 
ಅಪ್ಪಸಿದ್ಧಿ (ನಾ). - ಅಷ್ಟಗುಣ ೩ : ಇಂತಸ್ಟಸಿದ್ಧಿಗಳ್ಳೆ ಧರ್ಮಾರ್ಥ 
ಕಾಮಮೋಕ್ಷಂಗಳ್‌ ... ಅನ್ವಿತಂ (ಮನೊ ವಿ. ೧-೩೦ ವ್ಯಾಖ್ಯಾ) ನ 
ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದಿದ್ದ ಆ ಮಹಾತ್ಮರು ತನ್ಪಿಸಿಕೊಂಡು 
ಹೋದ ಬಗ್ಗೆ... ವ್ಯೃಥೆಯಾಗಲಿಲ್ಲ (ರಾಜ್ಯೋದ. ೧೪೬). 
[ಅಷ್ಟ + ಸಿದ್ಧಿ) 
ಅಷ್ಟಾಂಗ (ನಾ). ೧. ಎಂಟು ಅಂಗಗಳು: ನಿಮ್ಮ ಶರಣಂಜೊಕ್ಕೆ 
ವೆನುತಂ ಬಿಮ್ಮುಗೆಟ್ಟ ಪ್ರಾಂಗದಿಂ ಪೊಡವಡುತ ನಸು ಸಾರ್ದು (ಬಸಪು. 
೫೫-೪೩). "ಅಷ್ಟ್ರಾಂಗಪ್ರಣಾಮ' ಪರಾ. ೨.[ಯೋಗಶಾ] ಎಂಟು |; 
ಅಂಗಗಳುಳ್ಳದ್ದು: ಯೋಗವು ಅಸ್ಟ್ರಾಂಗವೆಂದು ಪ್ರಸಿದ್ಧಿ (ಹಿಂದಸಾ. 
೧೦೫). "ಅಷ್ಟ್ರಾಂಗಯೋಗ' ಪರಾ. (ಅಷ್ಟ ಆ] 
ಅಷ್ಟ್ರಾಂಗದಂಡಪ್ರಣಮ (ನಾ).- ಅಷ್ಟಾಂಗಪ್ರಣಾಮ: ಭಕ್ತ 
ಗಹಿಂಗಳಿಗೆ ಧರಸೇತಳದೊಳಸ್ಟಾ ಗಂಡನೆ Es ಮಾಡಿ (ಬಸಪು. 


೩೦೩); 


ಅಸ್ಪ 


೩೬-೫೭). [ಅಷ್ಟಾಂಗ * ದಂಡ * ಪ್ರ ಪ್ರಮು] 
ಅಷ್ಟ್ರಾಂಗನಿಮಿತ್ತ (ನಾ). ಭೂಮಿ, ಸ್ವಪ್ನ, ಶರೀರ, ಸ್ವರ, 


ಉತ್ಪಾತ, ಆಕಾಶ, ಲಕ್ಷಣ, ವ್ಯಂಜನ ಇವುಗಳಿಗೆ ಸಂಬಂ 
ಧಿಸಿದ ನಿಮಿತ್ತಗಳನ್ನು ಸೂಚಿಸುವ ಎಂಟು ಅಂಗಗಳಿಂದ 
ಕೂಡಿದ ಒಂದು ಶಾಸ್ತ್ರ: ಶಿವಗುಪ್ತಾಚಾರ್ಯರಷ್ಟಾಂಗನಿಮಿತ್ತಂಗಳಂ 
ಬಲ್ಲೊರ್‌ (ವಡ್ಡಾರಾ. ೭೭-೨೪) ; 
ಮುನಿಯಂ ಭೆಸಗೊಂಡೆಂ (ಪಂರಾಮಾ. ೧೧-೬೩) ; ಅಷ್ಟಾಂಗನಿಮಿತ್ತಂ | 


13 


20 


28 


ಅಸ್ಟಾದಶಜಾತಿ 


| ಬಗೆವೊಡವರ್ಗೆ ಶುದ್ಧ ಗೆಯಲ್ಲೆ (ಧರ್ಮಾಮ್ಯ. ೪-೧೫೮). 


[ಅಷ್ಟಾಂಗ + ನಿಮಿತ್ತ) 
ಅಷ್ಟಾಂಗಪುಷ್ಟ (ಗು). ಎಂಟು ಅಂಗಗಳು ಚೆನ್ನಾಗಿ ಪೋಷಣೆ 
ಗೊಂಡ: ಬಳಿದ ದೇಹಂಗೊಂಡಷ್ಟಾಂಗಪುಷ್ಪನಾಗಿ. . . ಕೈಪಜದ ದಂತಿ 
ಕಾಡೊಳ್‌ ಪೊಕ್ಕಂತೆ ಹೆಜಮೆಟ್ಟ ನಡೆನಡೆದು (ನಂಬಿರ. ೧೮-೧೧). 


ಅಷ್ಟ್ರಾಂಗಪ್ರಣಾಮ (ನಾ). ಸಾಷ್ಟಾಂಗ ನಮಸ್ಕಾರ; ಅಷ್ಟಾಂಗ 
ಸಮೇತವಾಗಿ ಮಾಡುವ ನಮಸ್ಕಾರ; ಎಡೆ, ತಲೆ, ಕಾಲುಗ 
ಳೆರಡು, ಮೊಣಕಾಲು, ದೃಷ್ಟಿ, ಕೈಗಳೆರಡು ನೆಲಕ್ಕೆ ಸೋಕು 
ವಂತೆಯೂ, ಮನಸ್ಸಿನಲ್ಲಿ ಶನ್ಮಯತೆಯನ್ನು ಹೊಂದಿಯೂ, 
ನಮಸ್ಸುರಿಸುವೆನೆಂದು ಬಾಯಲ್ಲಿ ಹೇಳುತ್ತ ಲೂ ಮಾಡುವ 
ನಮಸ್ಕಾರ : ಕಂಡಸ್ಟಾಂಗಪ್ರಣಾಮಂಬೆರಸು ಹರಿಸದಿಂ ನಾರದಂ... . 
ಶರಣೆನುತಂ ಸ್ತೋತ್ರಮಂ ಮಾಡುತಿರ್ದಂ (ಗಿಂಕ. ೪-೪೫). ಗ ಇದರಲ್ಲಿ 
ಸಮಯ ಭೇದಗಳಿಂದ. ಬೇಕಿ ಬೇರೆ ಕ್ರಮಗಳಿವೆ. 
[ಅಷ್ಟಾಂಗ * ಪ್ರಣಾಮ] 
ಅಷ್ಟ್ರಾಂಗಭಕ್ತಿ (ನ. ಎಂಟು ಬಗೆಯಾದ ಭಕ್ತಿ : ನೈಜದಿಂದಸ್ಟಾಂಗೆ 
ಸೆ ಯೊಳೊಲಿಡೊಲಿಸಿಯೊಲಿಸಿ (ಬಸಪು. "ಅಷ್ಟವಿಧಭಕ್ತಿ 
ಕ್ರಿಯೆ? ಪರಾ. [ಅಷ್ಟಾಂಗ * ಭಕ್ತಿ) 
ಅಷ್ಟಾಂಗನೆಅಗು, ಅಷ್ಟಾಂಗನೆಅಗು (ಕ್ರಿ). ಸಾಷ್ಟಾಂಗ ಪ್ರಣಾಮ 
ವನ್ನು ಮಾಡು: ತ್ರಿಲೋಕಶಿಖರಶೇಖರಂಗಷ್ಟಾಂಗಮೆಜಗಿ ಪೊಡಮಟ್ಟು 
(ಕಾಂತಿಪು. ೮-೧೧೪ ವ). ಅಷ್ಟ್ರಾಂಗೆನೆಜಿಗು: : ಲಿಂಗಭಕ್ತಾಂಭ್ರಗಳ 
ಮೇಲಷ್ಟ್ರಾಂಗವೆಜಗಿ ನಮಿಸಿ ನಮಿಸಿ (ಬಸಪು. ೬-೨೪). 
[ಅಷ್ಟಾಂಗ * ಎಜಗು] 
ಅಪ್ಟಾಂಗಯೋಗ (ನಾ). [ಯೋಗೆಶಾ]' ಎಂಟು . ಅಂಗಗಳಿಂದ 
ಕೂಡಿದ ಕ್ರ ಮಬದ್ಧ ವಾದ ಯೋಗ ; ಯಮ, ನಿಯಮ, ಆಸನ, 
ಪಾ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ: 
ಸ್ವಾನುಭವದಷ್ಟಾಂಗಯೋಗಾನೂನಭಕ್ತಿಯೊಳಿಂತು ತನ್ನೊಳು ತಾನೆ 
ಮಹಹಿಂದಿಪ್ಪ ವೇಳೆಯೊ (ಬಸಪು. ೩೪-೨೦). [ಅಷ್ಟಾಂಗ + ಯೋಗ] 
ಅಷ್ಟಾಂಗಯೋಗಿ (ನಾ). ಅಷ್ಟಾಂಗಯೋಗವನ್ನು ಅಭ್ಯಾಸ 
ಮಾಡಿದವನು: ಅಷ್ಟಾಂಗೆಯೋಗಿಗಳಗುರ್ವಗ್ರಗಣ್ಶ್ಯ ಮೇಲಣ ಗವಿಯ 
| ಶಾಂತನಂಜೇಶ ರಕ್ಷಿಸು (ವೀಕೈಪು. ೫-೧೭-೨). 
[ಸಂ. ಅಷ್ಟಾಂಗೆಯೋಗಿನ್‌] 
ಅಸ್ಟ್ರಾಂಗನೇಅಿಗು "ಅಷ್ಟಾಂಗಮೆಅಗು' ನೋ. 
ಅಸ್ಟಾತ ಮ (ನಾ). [ವೀತೈ] ಎಂಟು ಬಗೆಯ ಆತ್ಮಗಳು: ಜೀವಾತ್ಮ 
ನಂತರಾತ್ಮಂ ಪರಾತ್ಮಂ ನಿರ್ಮಲಾವಿಶೇಷಾತ್ಮ ಶುದ್ಧಾತ್ಮ ಸುಜ್ಞಾನಾತ್ಮ 
'ನೋವಲು ಮಹಾತ್ಮ ಭೂತಾತ್ಮ ನಿಂತಷ್ಟಾತ್ಮ, ರಿಂ (ಎಕ್ಕಿ. ೭-೩-೨೦). 
[ಅಷ್ಟ + ಆತ್ಮ] 
ಅಷ್ಟಾದಶ (ನಾ). ಹದಿನೆಂಟು : 
ಗಳಷ್ಟಾದಶಂ (ಛಂದೋ(ಂಬು. ಕಿ. ೧-೪೦). 


| 
| [ಅಷ್ಟಾಂಗ * ಪುಷ್ಯ] 


೬-೩೦). 


"| 
| 
| 
” ಅಸದರ್ಥಂ . . . ಇನಿತುಂ ದೋಷಂ 
[ಸಂ. ಅಷ್ಟಾದಶನ್‌) 


| ಅಷ್ಟಾದಶಜಾಶಿ (ನಾ). ಹದಿನೆಂಟು ಬಗೆಯ ಜಾತಿಗಳು; 


ಅಷ್ಟ್ರಾಂಗನಿಮಿತ್ತಮನಜಕಿವ ಮಹಾ 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಲಿಂಗವಂತ, ಬಣಜಿಗ, ಗಂಗಡಿ 
| ಕಾರವೊಕ್ಕಲಿಗ್ಗ ಮಡಿವಾಳಿ (ಅಗಸ), ಕೆಲಸಿಗ್ಯ ಕುರುಬ, 
ಕುಂಬಾರ, ಕಟುಕ, ಬಡಗಿ (ಓಜ), ಅಕ್ಕಸಾಲೆ, ತೊರೆಯ, 
ಉಪ್ಪಾರ, ಬೆಸ್ತ, ಹೊಲೆಯ, ಮಾದಿಗ (8) : ಜಾತಿ ಅಜಾತಿ 


ERR ಅಷ್ಟಾದಶಜಾತಿಯೊಳಗೆ ಇಕ್ಕಲಾಗದು ಅಷ್ಟಾದಶ ಜಾಶಿಗೆಳೊಳ 
ಗೆಂದೂ ಭಾನಿಸಲಾಗದು (ಗಣಭಾ. ೨೪೯-೫). [ಅಷ್ಟಾದಶ ಜಾತಿ] 


31 


ಅಸ್ಟ್ರಾದಶತೀರ್ಥ 


ಅಸ್ಟಾದಶಶೀರ್ಥ (ನಾ). ರಾಜನಿಗೆ ಸಹಾಯಕರಾದ ಹದಿನೆಂಟು 
ಅಧಿಕಾರಿಗಳು; ಮಂತ್ರಿ, ಪುರೋಹಿತ, ಯುವರಾಜ, ಕೋಶಾಧಿ 
ಕಾರಿ, ಅಂತರ್ವಂಶಿಕ, ನಗರಾಧ್ಯಕ್ಷ, ದ್ವಾರಪಾಲ, ಸೇನಾಧ್ಯಕ್ಷ, 
ಧರ್ಮಾಧ್ಯಕ್ಷ, ಧರ್ಮೋಪದೇಶಕ, ಕಾರ್ಯನಿರ್ಮಾಣಕ, ಸಭಾ 


ಧ್ಯಕ್ಷ, ದುರ್ಗಪಾಲಕ, ಅರಣ್ಯಪಾಲಕ, ಸೀಮಾಪಾಲಕ, ಸೆರೆ, 5 


ಮನೆಯ ಅಧಿಕಾರಿ, ದಂಡಪಾಲ (ಕೊತ್ವಾಲ), ಯೋಜನಾಧಿ | 
ಕಾರಿ: ಅನುಕ್ರಮದಿಂ ಚರರಂ ದ್ವಿಷನ್ಸೃಪಾಷ್ಟಾದಶತೀರ್ಥದೊಳ್ನಡೆಯಿ 
ಸಲ್‌ (ಶಾಂತಿಪು. ೨-೪೨) ; ಸಹಜ ಕೃತ್ರಿಮವಿದ್ವಿಷ್ಟಾಷ್ಟಾದಶತೀರ್ಥಂಗ 
ಕೊಳ್‌ ವಿವಿಧನೇಸ ವಿದ್ಯಾವಿಶಾರದ ಪ್ರಚ್ಛನ್ನ ಪ್ರಣಿಧಿಗಳಂ ಪ್ರಯೋಗಿ 
ಸಿಯುಂ (ಚಂದ್ರಫು. ೨-೬೦ ವ). [ಅಷ್ಟಾದಶ * ತೀರ್ಥ) 
ಅಷ್ಟಾದಶದೋಷ (ನಾ). ೧. [ಕಾವ್ಯಮಾ] ಹದಿನೆಂಟು ಕಾವ್ಯ 
ದೋಷಗಳು. £ ಅಸದರ್ಥಂ ವಿಪರೀತಕಲ್ಪನೆಯಭವ್ಯ್ಮಂ ದುಷ್ಕರಂ 
ಗ್ರಾಮ್ಮಂ ನೀರಸಮಪ್ರೌಾಢತೆಯಪ್ರತೀತಿವಚನಂ ದು ಸ್ಸ ೦ಧಿ ವಿಶ್ಲೇಸ 
ನಸ್ಟಸಮಾಸಂ, ನಯನಾಶ ರೀತಿವಿಫಲಂ ದುರ್ಲಕ್ಷಣಂ ಹಾಸ್ಯ ವಾಗ್ವಿಷಮಾ 
ಸೌಮ್ಯಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾದಶಂ (ಛಂದೋಂಬು. 
ಕಿ. ೧-೪೦). ಕನ್ನಡ ಕೈಪಿಡಿಯಲ್ಲಿ ಕೊಟ್ಟಿರುವ ದೋಷಗಳ ಸಂಖ್ಯೆ 
ಮತ್ತು ವಿವರಗಳು ಬೇರೆಯಾಗಿವೆ. ೨. [ಜೈನ] ಜೀವಿಗೆ ಅಂಟುವ 
ಹದಿನೆಂಟು ದೋಷಗಳು; “ಕಥೆ, ತೃಷೆ, ಭಯ, ದ್ವೇಷ, ರಾಗ, 
ಮೋಹ, ಚಿಂತೆ, ಜರೆ, ರೋಗ, ಮೃತ್ಯು, ಖೇದ, ಸ್ವೇದ, ಮದ, 
ಅರತಿ, ವಿಸ್ಮಯ, ಜನ್ಮ, ನಿದ್ರೆ, ವಿಷಾದ” (ಜೈನಪ. ೫೦೪) ; 
ವಿಗತಾಷ್ಟಾದಶದೋಷರಪ್ಪ ಜಿನರುಂ ಜ್ಞ್ಯಾನರ್ಧಿಸಂಪನ್ನರಪ್ಪ ಗಣಾಧೀಶ್ವ 
ರರುಂ (ಸಂರಾಮಾ. ೧-೩೮). [ಅಷ್ಟಾದಶ ಜೋಷಿ 
ಅಸ್ಟಾದಶಪರ್ವ (ನಾ). ಮಹಾಭಾರತದ ಹದಿನೆಂಟು ಪರ್ವಗಳು; 
ಆದಿ, ಸಭಾ, ಅರಣ್ಯ, ವಿರಾಟ ಉದ್ಯೋಗ, ಭೀಷ್ಮ, ದ್ರೋಣ, 
ಕರ್ಣ, ಶಲ್ಯ, ಗದಾ, ಸ್ತ್ರೀ, ಸೌಶ್ತಿಕ, ಶಾಂತಿ, ಆನುಶಾಸನಿಕ, 
ಅಶ್ವಮೇಧ, ಆಶ್ರಮವಾಸ, ಮೌಸಲ, ಸ್ವರ್ಗಾರೋಹಣ. 
[ಅಷ್ಟಾದಶ * ಪರ್ವ] 
ಅಷ್ಟಾದಶಪುರಾಣ (ನಾ). ಹದಿನೆಂಟು ಪುರಾಣಗಳು ; ಬ್ರಾಹ್ಮ, 
ಪಾದ್ಮ, ವಿಷ್ಣು, ಶೈವ, ಭಾಗವತ, ನಾರದೀಯ, ಮಾರ್ಕಂಡೇಯ, 
ಆಗ್ನೇಯ, ಭವಿಷ್ಯತ್‌, ಬ್ರಹ್ಮವೈವರ್ತ, ಲೈಂಗ್ಯ, ವರಾಹ್ಕ 
ಸ್ಕಾಂದ ವಾಮನ, ಕೂರ್ಮ, ಮತ್ಸ್ಯ, ಗರುಡ, ಬ್ರಹ್ಮಾಂಡ. 
(ಅಷ್ಟಾದಶ + ಪುರಾಣ) | 
ಅಷ್ಟಾದಶಪ್ರಜೆ (ನಾ). ಹದಿನೆಂಟು ಬಗೆಯ ಪ್ರಜೆಗಳು: ಶ್ರೀ 
ಹು[ಲಿ]ಗೆಜಕಿಯ ನಾಡಗಉಡ ಪ್ರಜೆಗ[ಳು ಸೆಟ್ಟಿ]... ಅಷ್ಟ್ರಾದಶಪ್ರಜೆ 
ಗಳು (ಸೌಇಇ, ೫೫, ೨೩೮-೧೧ ; 1547). [ಅಷ್ಟಾದಶ * ಪ್ರಜೆ] 
ಅಸ್ಟ್ರಾದಶಪ್ರಧಾನ (ನಾ). ರಾಜನ ಹತ್ತಿರವಿರುವ ಹದಿನೆಂಟು 
ಮಂದಿ ಮುಖ್ಯ ವ್ಯಕ್ತಿಗಳು; ಪೌರೋಹಿತ್ಯ ದಂಡನಾಥ, 
ಅಧ್ಯಕ್ಷ, ಅಧಿಕಾರಿ, ಮಂತ್ರಿ, ಪ್ರಧಾನಿ, ಮಹೋಗ್ರಾಣಿ, 
ಭಂಡಾರಿ, ಸೇನಾನಾಯಕ, ಸಂಧಿವಿಗ್ರಹಿ, ಪ್ರತಿಹಾರಿ, ಅಂತಸ್ಥಿತ, 
ದ್ವಾರಪಾಲ, ಕರಣಿಕ, ದಂಡಪಾಣಿ, ಕೊಠಾರಿ, ಯುವರಾಜ, 
ತಳವಾರ, £ ಸೌರೋಹಿತಂ ದಂಡನಾಥನಧ್ಯಕ್ಷನಧಿಕಾರಿ ಮಂತ್ರಿ 
ಪ್ರಧಾನಂ ಮಹೋಗ್ರಾಣಿ ಭಂಡಾರಿ ಸೇನಾನಾಯಕೆಂ ಸಂಧಿವಿಗ್ರಹಿ ಪ್ರತಿ 
ಹಾರಿಯಂತಸ್ಥಿತಂ ದ್ವಾರಸಾಲಂ ಕರಣಿಕಂ ದಂಡಪಾಣಿ ಕೊಠಾರಿ ಯುವ 
ರಾಜನಾ ತಳವಾರೆನೆಂಬಿವರು ಭೂರಮಣರಲ್ಲಿ ವಿನಿಯೋಗಮಂ ತಾಳ್ಡು 
ಪದಿನೆಣ್ಬರ್‌ ಪ್ರಧಾನರೆನಿಕುಂ (ಮಂಗರಾ. ೮೦-೧೧). 
[ಅಷ್ಟಾದಶ + ಪ್ರಧಾನ] 


3 


ಲು 


0 


40 


೪೮.೨೨ 


ಅಸ್ಟ್ರಾವಕ್ರ 


ಅಪ್ಪಾದಶವರ್ಣನೆ (ನಾ). ಮಹಾಕಾವ್ಯದಲ್ಲಿರಬೇಕಾದ ಹದಿನೆಂಟು 
ವಿಷಯಗಳ ವರ್ಣನೆ; ಸಮುದ್ರ, ಪರ್ವತ, ಪಟ್ಟಣ, ರಾಜ, 
ವಿವಾಹ, ಪುತ್ರೋತ್ಸತ್ತಿ, ಸೂರ್ಯೋದಯ, ಚಂದ್ರೋದಯ, 
ಖತು, ಉದ್ಯಾನವನ, ಜಲಕ್ರೀಡೆ, ಮಧುಪಾನಗೋಷ್ಠಿ, ಸುರತ, 
ವಿರಹ, ಮಂತ್ರಾಲೊ ಚನೆ, ದೂತಪ್ರೇಷಣ, ಯುದ್ಧ, 
ಪ್ರಯಾಣ: P ಉದಧಿ ಪುರಾಧಿಪಸುತ ಮಂತ್ರ ದೂತಗಮನಾಜಿ ವಿರಹ 
ಪರಿಣಯ ಸುರತರ್ತು ದಿನೇಶ ಚಂದ್ರ ಮಧು ಕುಭೃದುದಕ ನನಸ್ಪತಿಯೆ 
ಕೃತಿಗೆ ಪದಿನೆಂಟಿಂಗಂ (ಉದಯಾ. ೧-೧೩). [ಅಷ್ಟಾದಶ + ವರ್ಣನೆ] 

ಅಷ್ಟ್ರಾದಶಾಮಾತ್ಯ (ನಾ). ೬ ಅಷ್ಟಾದಶಪ್ರಧಾನ : “ಮಂತ್ರಿ ಮೊದ 
ಲಾದಷ್ಟಾದಶಾಮಾತ್ಮರುಂ ಮುನಿ ಕೂಪಂ ಭಗ ಪುಣ್ಯತೀರ್ಥಮಿನಿತುಂ 
ತೀರ್ಥಾಭಿಧಾನಂ (ನಾನಾರ. ೪೯). [ಅಷ್ಟಾದಶ * ಅಮಾತ್ಮ] 

ಅಷ್ಟಾಪದ (ನಾ). ೧. ಎಂಟು ಕಾಲುಗಳುಳ್ಳ ಪ್ರಾಣಿ; ಶರಭ: 
ಭ್ರಮಿತಾಷ್ಟಾಪದೆಮುಗ್ರ ಖಡ್ಗಮೃಗಸಂಭನ್ನೆಂ (ಪಂಠಾಮಾ. ೭-೧೨೨). 
೨. ಜೇಡರಹುಳು. ೩. ಚಿನ್ನ. ೧, ೩: ಇದು ದೇಹಾರದ ಗೇಹದಂತೆ 
ಹರಿಣೀರಮ್ಮಂ ಗ್ರಹಗ್ರಾಮದಂತುದಿತಕ್ರೋಡವಿಭಾಸಿ ಕೋಶಗೃಹದಂ 
ತಪ್ಪಾಪದಾಧಿಸ್ಮಿತಂ (ಪುಷ್ಪಪು. ೫-೬೮); ಶಿಖಿನಿವಾಸಸ್ಥಾನಮಾಗಿ ದಿಗ್ಭಾಗ 
ಮಲ್ಲಷ್ಛಾಪದೋದ್ಭಾಸಮಾಗಿ ನೈಪಥ್ಯಮ ಲ್ಲ (ಜೈಮಿಭಾ. ೧೦-೬). 
೪. ಚದುರಂಗದ ಅಥವಾ ಪಗಡೆಯ ಮಣೆ. ೫. ಒಂದು ಬಗೆಯ 
ಅಡವಿಮಲ್ಲಿಗೆ; ಕಾಡುಮಲ್ಲಿಗೆ. ೬. ಕೀಲು; ಕಡಾಣಿ. ೭. ಕೈಲಾಸ 
ಪರ್ವತ. ([ಸಂ.1 

ಅಷ್ಟಾಪದಮಯ (ನಾ). ಚಿನ್ನದಿಂದ ಮಾಡಿದ್ದು; ಸುವರ್ಣ 
ಮಯವಾದದ್ದು : ಅಷ್ಟಾಪದಮಯವಹ ಜಿನಸದನವ ಸೃಷ್ಟ್ರಿಪಾಲಕ 
ನರ್ಥಿಯಲಿ ನಿಟ್ಟಿಸಿ (ತ್ರಿಪುಸಾಂ. ೪೪). [ಸಂ.) 

ಅಷ್ಟಾಪದರಿಪು (ನಾ). ೧. ಗಂಡಭೇರುಂಡ. ೨. ಸಿಂಹ. "ಅಷ್ಟಾ 
ಪದರಿಪುಹೀಠ ಪರಾ. [ಅಷ್ಟಾಪದ + ರಿಪು] 

ಅಷ್ಟಾಪದರಿಪುಸೀಠ (ನಾ). ೧. ಸಿಂಹದ ಆಕೃತಿಯ ಪೀಠ; 
ಸಿಂಹಾಸನ. ೨. ಸಿಂಹಾಸನದ ಮೇಲೆ ಕುಳಿತವನು : ಅಷ್ಟಾಪದ 
ರಿಪುಪೀಠಂಗಷ್ಟವಿಧಾರ್ಚನೆಗಳೆಸೆಯೆ ಪದೆದರ್ಚಿಸಿದಂ (ಪಸ್ಪಪು. 

[ಅಷ್ಟಾಪದರಿಪು + ಪೀರೆ] 

ಅಷ್ಟಾಪದವಿಷ್ಟರ (ನಾ). ಸುವರ್ಣಪೀಠ : ರಾಜಪುತ್ರಸಮಾಜಪರಿವೇ 
ಪ್ವಿತನಿಷ್ಟಪ್ತಾ ಪ್ಯಾಪದವಿಷ್ಕರೋಪವಿಷ್ಟನಜಿತಸೇನಚಕ್ರಧರನಿರೆ (ಚಂದ್ರಪು. 
೯-೩ ವ). [ಅಷ್ಟಾಪದ * ವಿಷ್ಠರ] 

ಅಷ್ಟಾರ್ಫ್ಯ (ನಾ). [ಜೈನ] ಜಲ, ಅಕ್ಷತೆ, ಗಂಧ, ಪುಷ್ಪ, ಧೂಪ, 
ದೀಪ, ಚರು, ಫಲ ಇವುಗಳ ಅರ್ಪಣೆ, ಇವುಗಳನ್ನು ಒಳಗೊಂಡ 
ಪೂಜೆ : ದೊರೆವೆತ್ತಷ್ಟಾರ್ಫ್ಳ ಮುಮಂ ಮಾಡಿದುದಡಿಮೊದಲೊಳಂ 
ಮಂದಹಾಸಂ ಜಳಂ ಬಂಧುರಗಂಧಂ ಶ್ವಾಸಗಂಧಂ . .. ಬಿಂಬೋಸ್ಮ 
ಫಳಂ ತಾನೆನಿಸಿ ಜಿನನ ತಾಯ್ಗಿಂದ್ರಕಾಂತಾಕದಂಬಂ (ಪುಷ್ಪಪು. ೯-೬೧). 
P ವೈದಿಕಪದ್ಭತಿಯ ಪ್ರಕಾರ ಅಷ್ಟಾರ್ಫ್ಯುವೆಂದರೆ ನೀರು, ಹಾಲು, 
ದರ್ಭೆ, ಮೊಸರು, ತುಪ್ಪ, ಅಕ್ಷತೆ, ಯವ, ಬಿಳಿಸಾಸುವೆ ಇವುಗ 
ಳಿಂದ ಕೂಡಿದ ಅರ್ಥ್ಯ. [ಅಷ್ಟ * ಅರ್ಯ) 

ಅಷ್ಟಾವಂಕೆ (ನಾ). - ಅಷ್ಟಾವಕ್ರ ೧: ಅಮೃತಮತಿಯೆತ್ತ ರೂಪಾ 
ಧಮನಷ್ಟಾವಂಕನೆತ್ತ (ಯಶೋಚ. ೨-೩೪). [« ಸಂ. ಅಷ್ಟಾವಕ್ರ) 

ಅಷ್ಟಾವಕ್ರ (ನಾ).೧: ಬಹಳ ವಿಕಾರವಾದ ಅವಯವಗಳುಳ್ಳ ವ್ಯಕ್ತಿ. 
೨. (ಎಂಟು ಅವಯವಗಳು ವಕ್ರವಾದ) ಒಬ್ಬ ಖುಷಿಯ ಹೆಸರು. 
೩. ಬಹಳ ವಿಕಾರವುಳ್ಳದ್ದು : ಹೀಗೆಯೇ ತಮ್ಮ ಹೆಸರನ್ನು ಆಷ್ಟಾ 
ವಕ್ಕವಾಗಿ ಮಾಡಿಕೊಂಡಿದ್ದಾರೆ (ನಾಡಿಗೇ. ೨೬೯). (ಸಂ. 


೧೧-೫೫). 


೪ 


ಅಸ್ಟ್ರಾನಧಾನ 


ಅಷ್ಟಾವಧಾನ (ನಾ). ೧. ಎಂಟು ವಿಷಯಗಳಿಗೆ ಒಂದೇ ಕಾಲದಲ್ಲಿ 
ಗಮನ ಕೊಡುವುದು: ಅಷ್ಟಾವಧಾನ ಗಣ್ಮವೆ ನೂಲುಸಾವಿರ ಶಿಷ್ಟ 
ಲಕ್ಷಾವಧಾನಗಳಾ ದೃಷ್ಟಿಯೆ ತನು ಸುಬುದ್ಧಿಯೆ ಮುಖವಾದಂತೆ ಸೃಷ್ಟಿಸಿ 
ತೋಣುವರವರು (ಭರಚ. ೬೪-೬೪) ; ಈ ಅಷ್ಟಾವಧಾನ ತಮ್ಮಿಂದ 
ನೀಗೀತೇ (ಗಂಮಾಯಿ. ೧೦೮). ೨. ದೇವತಾ ಪೂಜೆಯಲ್ಲಿ ಎಂಟು 
ವಿಧವಾದ ಸೇವೆಗಳ ಸಮರ್ಪಣ ; ನಾಲ್ಕು ವೇದಗಳ ಖುಕ್ಕುಗಳ 
ಪಠನ, ಪುರಾಣಶ್ಲೋಕವಾಚನ, ಸ್ತೋತ್ರಪಾಠ, ಪಂಚಾಂಗ 
ಶ್ರವಣ, ಸಂಗೀತ (ಗಾಯನ). [ಅಷ್ಟ * ಅವಧಾನ] 

ಅಸ್ಟಾವಧಾನಿ (ನಾ). ಎಂಟು ವಿಷಯಗಳಿಗೆ ಏಕಕಾಲದಲ್ಲಿ ಅವ 
ಧಾನ ಕೊಡಬಲ್ಲ ವ್ಯಕ್ತಿ : ಒಂದು ಕ್ಷಣವೂ ವಿರಾಮವಿಲ್ಲದೆ ಅವಳು 
ಅಷ್ಟಾ ನಧಾನಿಯಂತೆ ಒಮ್ಮೆಗೇ ಎಂಟೂಜನಕ್ಕೆ ಗಮನ ಕೊಡುತ್ತಾ ತನ್ನ 
ಕೆಲಸವನ್ನು ನಿರ್ವಹಿಸುತ್ತಿದ್ದಳು (ಮಹಾಗ. ೩೬೦). 

[ಸಂ. ಅಷ್ಟಾನಧಾನಿನ್‌] 

ಅಷ್ಟಾವರಣ (ನಾ). [ವೀಶೈ] ಎಂಟು ಆವರಣಗಳು : “ಗುರು, ಲಿಂಗ, 
ಜಂಗಮ, ಪಾದೋದಕ, ಪ್ರಸಾದ, ಭಸ್ಮ, ರುದ್ರಾಕ್ಷಿ, ಮಂತ್ರ ಇವುಗಳೇ 
ಅಷ್ಟಾವರಣಗಳೆಂದು ಪ್ರಸಿದ್ಧ ವಾದವುಗಳು” (ಅಷ್ಟಾವಿ.೧); ಅಸ್ಟಾವರಣ 
ದಲ್ಲಿ ನಿಬ್ಬೆಆಗಿನಿಂದ ಕೂಡಿ ಭಕ್ತಿಯೆಂಬ ಸಮುದ್ರದಲ್ಲಿ ಈಸಾಡುವುದೇ 
ಚಂದ (ವಚಸಂ. ೨೧೮-೬೧). [ಅಷ್ಟ + ಅವರಣ] 


೪೮೩ 


0 


ಅಷ್ಟಾನಶೇಷ (ನಾ).. ಎಂಟು ಅಂಶದಲ್ಲಿ ಉಳಿದ ಒಂದು ಅಂಶ; 


ಎಂಟರಲ್ಲಿ ಒಂದು ಪಾಲು ಉಳಿಯುವುದು: ಆವಗಂ ಜನ್ನಿಗೆಯ 
ಪಾಲಸ್ಟ್ರಾ ನಶೇಷದ ಪಾಕಮಾಗಿರೆ ಶೀವಿ ಕಬ್ಬಿನ ಕಟ್ಟಿಗೆಯ ಪುಡಿಯೊಂದು 
ಸೇರೆಯನು ದೇವರಿಗೆ ಕೊಟ್ಟು (ಬಸಪು. ೧೧-೨೮); ಗಜ್ಜುಗವ ತಿರುಳು, 
ಚಿತ್ರಮೂಲ, ಶುಂಠಿ, ಕಿರುಗಡಸಿಗೆ, ಹೊಂಗೆತೊಕ್ಕು, ಕೊಡನಾರಿ ಗೆಡ್ಡೆ ; 
ಇಷ್ಟನೂ ಪ್ರತ್ಕೇಕ ಎರಡು ವರಹ ತೂಕವ ಒಂದು ಬಳ್ಳ ನೀರಲ್ಲಿ 
ಕಷಾಯವೆತ್ತಿ ಅಷ್ಟಾವಶೇಷವಾಗಿ. ಕಾಸಿಕೊಡಲು ಆಮಾತಿಸಾರ, ಅಗ್ನಿ 
ಮಾಂದ್ಯಗಳು ಪರಿಹರ (ವೈದ್ಯಸಾ. I, ೨೧೬). 
[ಅಷ್ಟ + ಅವಶೇಷ] 

ಅಷ್ಟ್ರಾಶೀತಿ (ನಾ). ಎಂಬತ್ತೆ ಟು: ಒರ್ವ ಚಂದ್ರನ ಪರಿವಾರಂ 
ಒರ್ವಾದಿತ್ಯನುಂ ಅಪ್ಪಾಶೀತಿಗ್ರಹಚೆಯಮುಂ ... ಆಕ್ಕುಂ (ತತ್ತ್ವಪ್ರ. 
೨೦೩); ಸಡುರಸಾನ್ನದಲಾದರಣೆಯಿಂದುಡುಗೆಯಿಂದವೆ ತುಷ್ಕ್ಮಿಬಡಿಸಿದ 
ಪೊಡವಿಪಾಲಕ ಮುನಿಗಳಷ್ಟಾಶೀತಿ ಸಾವಿರವ (ಕುವ್ಯಾಅ. ೧೬-೬). 

[ಅಷ್ಟ + ಅಶೀತಿ] 

ಅಷ್ಟಾಹ್ನಿಕ (ನಾ), (ಜೈನ) ಶ್ರಾವಕರು ಆಚರಿಸುವ ಜಿನಪೂಜೆ. 
(p ಇದನ್ನು ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ಮಾಡುತ್ತಾರೆ: 
ಸಮಸ್ತ ಭವ್ಯಜನನಿರ್ವರ್ತ್ಯ ಮಾನಾಷ್ಟಾಹ್ನಿಕಮುಂ (ಆದಿಪು. ೧೫-೧೩) ; 
ಅಷ್ಟಾಹ್ನಿಕಮೆಂಬುದು ಸಕಲ ಶ್ರಾವಕಜನಂಗಳ್‌ ಮಾಟ್ಬಿ ಪೂಜೆಯಕ್ಕುಂ 
(ಅಜಿಪು. ೧೨-೧ ವ). [ಅಷ್ಟ + ಆಹ್ನಿಕ) 

ಅಪ್ಪಿ (ನಾ). [ಛಂದ] ಅಕ್ತರ ಛಂದಸ್ಸುಗಳಲ್ಲಿ ಹದಿನಾರನೆಯ 
ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ಹದಿನಾರು ಅಕ್ಷರಗಳಿರುವ 
ಸಮವೃತ್ತಗಳ ಸಮುದಾಯ : ಅಷ್ಟಿಯೆಂಬ ಛಂದದೊಳ್‌ ಪದಿನಾಣ 
ಕರಂ ಪಾದಮಾಗಿ ಪುಟ್ಟುವ ೬೫, ೫೩೬ ವೃತ್ತಂಗಳೊಳಗೆ (ಛಂದೋಂಬು. 
೨-೧೦೮ ವ). [ಸಂ.] 

ಅಷ್ಟು, ಅಯಿಷ್ಟು, ಅಯಾಷ್ಟು (ನಾ). ಆ ಪರಿಮಾಣ; ಆ ಅಳತೆ: 
ಸಲುವಸ್ಟನೆ ಅರ್ಪಿತಮಾಡಿ (ಏಲೇಶ್ವ. ೧೪೪) ; ದೃಷ್ಟಿವಾರೆ ನಿಮ್ಮ 
ನೋಡಲೊಡನೆ ಬೆಟ್ಟದಷ್ಟು ತಪ್ಪೆಳ್ಳೊಡೆ ಮುಟ್ಟಿಲಮ್ಮವು ನೋಡಾ 
(ಮಹಾದೇ. ೯-೧) ; ಕಡಲೇಳಂ ಮಗುಚಿಟ್ಟೊಡಂ ಕಲಿಯೆ ನಾನಾ ಹೃದ್ಯ 


20 


30 


35 


45 


ಅಷ್ಟೆ ಡಶ್ರರ್ಯ 


ವಿದ್ಯಂಗಳಂ ಪಡೆದಷ್ಟ ಲ್ಲದೆ ಬರ್ಪೆದೇ (ಸೋಮೇಶ. ೨೮); ಕಣ್ಣಿನಷ್ಟು 
ಪ್ರಕಾಶವಿಲ್ಲ, ಮಣ್ಣಿನಷ್ಟು ಆಧಾರವಿಲ್ಲ (ಗಾದೆ). ಅಯಿಷ್ಟು : ಒಂದು 
ದಿನ ಒಂದು ಕೂಜಾ ಗೇಲಿ ಬಿತ್ತುವ ಅಯಿಸ್ಟು ಭೂಮಿ ಯಿಷ್ಟನೂ 
ಆಚಂದ್ರಾರ್ಕ ದೇವರ ಅಮ್ರುತಪಡಿಗೆ ಸಲುವುದ ಕ್ಕೆ ಕೊಟ್ಟ ಭೂಮಿ 
(ಎಕ. ೫1, ಹೊಳ ಲೈ. ೧೨೭-೨೦; 1381). ಅಯಿಷ್ಟು: ಯಾ 
ಧಂರ್ಮ್ಮಊ ಸೂರ್ಯ್ಯಚಂದ್ರಮಸ್ಸುಗೆಳು ಉಳ್ಳ ಆಯಿಷ್ಟು ಕಾಲವೂ 
ನಡವುದು (ಎಕ. ೩1, ಹೊಳಲ್ಕೆ. ೧೨೭-೨೧ ; 1367). 
ಅಷ್ಟನೆಯ - ಆ ಸಂಖ್ಯಾಕ್ರಮಕ್ಕೆ ಸೇರಿದ. ಅಷ್ಟೆರಲ್ಲಿ ಎ೧. ಆ 
ಕಾಲದ ಪರಿಮಿತಿಯೊಳಗೆ; ಆ ವೇಳೆಯಲ್ಲಿ; ಆ ಸನ್ನಿವೇಶದಲ್ಲಿ. 
೨. ಆ ಪ್ರಮಾಣದಲ್ಲಿ. ಅಷ್ಟರವಂ - (ಸಂಖ್ಯಾಕ್ರಮದಲ್ಲಿ) ಆ 
ಸ್ಥಾನಕ್ಕೆ ಸಿಕ್ಕತಕ್ಕವನು. ಅಷ್ಟರು = ಅನಿಬರು; ಅಷ್ಟು ಮಂದಿ: 
ಸಂತೃಪ್ತಿಪಡಿಸಿದೆನಖಿಳ ಸತ್ಯಲಾಪರಿಣತರನುಚಿತ ಸನ್ಮಾನದಿಂದೆ ಅಷ್ಟರುಂ 
ಸಂತೃಪ್ತಿಯಿಂದೈದೆ (ಭರಚ. ೨-೧೦); ಪಟ್ಟಣದ ಜನನಷ್ಟು ಬಿನ್ನೈಸಿ 
ಧರಣಿಪತಿಯಷ್ಟರಂ ಸಂತವಿಟ್ಟಿಂ (ತುರಂಗ. ೩೦-೩೬). ಅಷ್ಟೆ, ಅಷ್ಟೇ = 
೧. ಅಷ್ಟುಮಾತ್ರ : ಬೇರೇನೂ ಅಲ್ಲ ನಡೆದ ವಿಚಾರ ಅಸ್ಟೆ (ರೂಢಿ). 
೨. ಅಲ್ಲವೆ: ನೀನು ಆ ದಿನ ಬಂದಿದ್ದೆಯಷ್ಟೆ ಅಂದು ಒಂದು ವಿಶೇಷ 
ವಿಷಯ ತಿಳಿಯಿತು (ರೂಢಿ). ೩. ವ್ಯತ್ಯಾಸವೇನೂ ಇಲ್ಲ; ಒಂದೇ 
ಸಮ : ನೀನು ನನ್ನ ಹಾಸಿಗೆಯನ್ನು ಹಾಸಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ, 
ನನಗೆ ನಿದ್ದೆ ಬರುವುದು (ಮುಂಬಯಿ. ೪-೧೧) ; ನೀನು ಬಂದರೂ ಅಸ್ಟೆ, 
ಬಿಟ್ಟರೂ ಅಷ್ಟೆ, ನಡೆಯುವುದು ಬೇರೆ ತಪ್ಪುವುದಿಲ್ಲ (ರೂಢಿ). ಅಷ್ಟೇ 
ಒಂದು ಅಷ್ಟುಮಾತ್ರವಾದರೂ; ಸ್ವಲ್ಪಮಾತ್ರ :' ನನ್ನ ತಂದೆಗೆ 
ಈ ಕಾಲದಲ್ಲಿ ಅಷ್ಟೇ ಒಂದು ಹೊಟ್ಟೆಯ ಚಿಂತೆ ಕಡಿಮೆ ಆಗುವುದು 
(ಮುಂಬಯಿ. ೪-೭೭). ಅಷ್ಟು ಹೊತ್ತಿಗೆ - ಆ ವೇಳೆಗೆ ಸರಿಯಾಗಿ: 
ನಾವು ಹೊರಡುವಷ್ಟುಹೊತ್ತಿಗೆ ಅವನು ಬಂದನು (ರೂಢಿ). ಅಷ್ಟು 
ಹೊತ್ತಿಗೇ ಏಳು ಹೊತ್ತಿಗೆ ಮುಂಚೆ ಏಳು. ಅಷ್ಟಕ್ಕಷ್ಟೇ - ಸಾಧಾ 
ರಣ; ಪ್ರಶಂಸಾರ್ಹವಲ್ಲ; ಅತೃಪ್ತಿಕರ: ಆವಾಗಿನ ಕಲಾಭಿ 
ರುಚಿಯೂ ಅಷ್ಟಕ್ಕಷ್ಟೇ (ಸಮಜೀ. ೬ ಪೀ). 
[ಅಸ್ಕು * -ಟು?; ಆ + ಇಷ್ಟು) ` 

ಅಷ್ಟುಸಾಸ (ನಾ). ಎಂಟು ದಿನಗಳ ಉಪವಾಸ: ಇನಿತುಂ ಬಾಧಾವಿರ 
ಹಿತಮೆನಿಸಿರೆ ಬೇಹೂರ ವಿಪ್ರಮುಖ್ಯರ್ಕ್ಕೊಟ್ಟರ್ಜ್ಜನಪೂಜೆಗಷ್ಟುಪಾಸದ 
ಮುನಿಗೆ ಮಹಾಗುಣಗೆ ಚಂದ್ರತಾರಂಬರೆಗಂ (ಸೌಇಇ. 120-1, ೧೧೫-೩೬೧ ; 
1054). [< ಸಂ. ಅಷ್ಟೋಪವಾಸ] 

ಅಷ್ಟುಸಾಸಿ (ನಾ). - ಅಷ್ಟೋಪವಾಸಿ: ತಾಂ ಮಾಡಿಸಿದಂ ಸಾಹಸ 
ನಿಳಯಂ . . . ದೇಹಾರಮನಷ್ಟುಪಾಸಿಮುನಿಪತಿಗಿತ್ತ (ಸೌಇಇ. 1x-1 
೧೧೫-೫೪ ; 1054). [ಆ ಸಂ. ಅಷ್ಟೋಪವಾಸಿನ್‌] 

ಅಷ್ಟೈಶ್ವರ್ಯ (ನಾ). ೧. - ಅಷ್ಟಗುಣ ೩. ೨. ರಾಜ್ಯ, ಭಂಡಾರ, 
ಸೈನ್ಯ, ಆನೆ, ಕುದುರೆ, ಛತ್ರ, ಚಾಮರ, ಪಲ್ಲಕ್ಕಿ. ೩. ಎಂಟು 
ವಿಧವಾದ ಅಧಿಕಾರಗಳು; “ಅಷ್ಟೈಶ್ವರ್ಯವೆಂದರೆ ಎಂಟು 
ವಿಧವಾದ ಅಧಿಕಾರದ ಲಕ್ಷಣಗಳು: ೧. ಬೇಕಾದ ಆಜ್ಞೆ 
ಯನ್ನು ಮಾಡುವುದು. ೨: ಸುಂಕವನ್ನು ಗೊತ್ತುಮಾಡುವುದು. 
೩. ದಂಡವನ್ನು ಅಂದರೆ ಜುಲ್ಮಾನೆಯನ್ನು ವಿಧಿಸುವುದು. 
೪. ಮೊಹರನ್ನು ಉಪಯೋಗಿಸುವುದು. ೫. ಗಡಿಗಳನ್ನು ನಿರ್ಣಯಿ 
ಸುವುದು. ೬. ಪ್ರಜೆಗಳನ್ನು ನಿರ್ಭಯವಾಗಿ ಕಾಪಾಡುವುದು. 
೭. ತನ್ನೆ ಇಷ್ಟಾನುಸಾರವಾಗಿ ಕಂದಾಯವನ್ನು ತೆಗೆದುಕೊಳ್ಳು 
ವುದು. ೮. ಬೇಕಾದ ಶಿಲ್ಪಕಾರ್ಯವನ್ನು ಮಾಡಿಸಿಕೊಳ್ಳುವುದು” 
(ಸಂಭಾನೆ. ೨೦೧). [ಅಷ್ಟ + ಐಶ್ವರ್ಯ) 


ಅಷ್ಟೋತ್ತರ 


ಅಷ್ಟೋತ್ತರ (ನಾ). ೧. ನೂರೆಂಟು ನಾಮಗಳನ್ನು ಹೇಳಿಕೊಂಡು | 


ನಡೆಸುವ ದೇವತಾರ್ಚನೆ: ಗೋಪಾಳರಾಯರು ರಾಯರ ಭಕ್ತರು. 
ಗುರುವಾರಕ್ಕೊಮ್ಮೆ ಅಷ್ಟೋತ್ತರವಾಗಬೇಕು, ಅವರ ಮನೆಯಲ್ಲಿ (ವೈನಿ. 
೭೧). ೨, ನೂರೆಂಟು ನಾಮಗಳನ್ನುಳ್ಳ ದೇವತಾ ಸ್ತೋತ್ರ : ಬಸವ 
ಲಿಂಗನಾಮಾಷ್ಟೋತ್ತರ (ಕವಿಚ. 111, ೨೯೪). ೩. ಒಂದೇ ಮಂತ್ರ 

ವನ್ನು ಅಥವಾ ನಾಮವನ್ನು ನೂರೆಂಟು ಬಾರಿ ಸುವನು. 


೪. (ವ್ಯಂಗ್ಯವಾಗಿ) ಬೈಗಳು : ಆಯಿತಪ್ಪ ನನಗೆ ಅಷ್ಟೋತ್ತರ (ರೂಢಿ). | 


[ಸಂ. £ ಆಸ್ಟ್ರೋತ್ತರಶತದ ಸಂಕ್ಷಿಪ್ತ ರೂಪ] 
ಅಷ್ಟೋತ್ತರಶತ (ನಾ). ನೂರೆಂಟು : ಅಮರದಾವಾರಿಕ ಪರಿಪಾಳಿತ 
ಬಹಿರಂತರ್ಜಗತೀದ್ವಯ ನಿಹಿತ 
ನವನಿಧಿ ಸಮನ್ವಿತ ಜಾತರೂಪ ಗೋಪುರಾಭ್ಯಂತರ ಮಹಾನೀಧೀ ಮಧ್ಯ 
ದೊಳ್‌ (ಆದಿಪು. ೧೦-೨೨ ನ). 
[ಅಷ್ಟೋತ್ತರ + ಶತ] 
ಅಷ್ಟೋತ್ತರಸಹಸ್ರ (ನಾ). ಸಾವಿರದ ಎಂಟು : ಅಷ್ಟೋತ್ತರ ಸಹಸ್ರ 
ನಾಮಾಂಕಿತ ಸ್ತುತಿಗಳಿಂ ಸ್ತುತಿಯಿಸಿ (ಆದಿಪು. ೧೫-೨೧ ವ). 
[ಅಷ್ಟೋತ್ತರ * ಸಹಸ್ರ] 
ಅಷ್ಟೋಪವಾಸಿ (ನಾ). ಎಂಟು ದಿನಗಳ ಉಪವಾಸವ್ರತವನ್ನು 
ಹಿಡಿದವನು: ಮೇಘನನ್ನಿಭಟ್ಟಾರಕರ ಶಿನ್ಯರಪ್ಪ ಕೇಶವನನ್ನಿ ಅಷ್ಟೋಪ 
ವಾಸಿ ಭಳಾರರ ಬಸದಿಗೆ ಪೂಜಾನಿಮಿತ್ತದಿಂ ಧಾರಾಪೂರ್ವ್ವಕಂ (ಎಕ. 
೪11, ಶಿಕಾರಿ. ೧೨೦-೧೪ ; 1048) ; ಆದಿವಾರ ೬ ದು ದೇಸಿಗಣದ 
ಅನ್ಟ್ರೋಪವಾಸಿಭಳರರ್ಗೆ ತಮ್ಮ ಮಾಡಿಸಿದ (ಸೌಇಇ. 1-1, ೧೧೫-೨೬ ; 
1054). [ಸಂ. ಅಷ್ಟೋಪವಾಸಿನ್‌) 
ಅಷ್ಟ್ರೋಪವಾಸಿಗಟ್ಟು (ನಾ). ಅಷ್ಟೋಪವಾಸಿಗೆ ಸೇರಿದ ಎಲ್ಲಿಕಟ್ಟು: 
ಭೇರುಣ್ಣಗಳೆಯೊಳ್‌ ಕೊಟ್ಟಿ ಗಟಕ್ಷಿ ಮತ್ತರಯ್ದು ಅದಣ ಸೀಮೆ ಬಡಗ 
ಟಾಣಗುನ್ನೂರ ಸೀಮೆಯ ಪಳ್ಳಂ ಮೂಡ ಪಾಸಜಕೆಗಲ್ಲು ತೆಂಕ 
ಅಷ್ಟೋಪವಾಸಿಗಟ್ಟು ಪಡುವ ನಟ್ಟಕಲ್ಲು (ಎಕ. ೪1], ಶಿಕಾರಿ. ೨೦-೧೮ ; 
1048). [ಅಷ್ಟೋ ಪವಾಸಿ * ಕಟ್ಟು] 
ಅಸ್ಮಿ (ನಾ). ಹಣ್ಣಿನ ಬೀಜ ಅಥವಾ ಓಟಿ; ಗೊರಟಿ. [ಸಂ.] 
ಅಷ್ಮೀಲೆ (ನಾ). ೧. ಗುಂಡಾದ ಗ್ರಂಥಿ. ೨. ಹೊಕ್ಕುಳಿನ ಕೆಳಗೆ 
ವಾತದಿಂದ ಉಂಟಾಗುವ ಒಂದು ಬಗೆಯ ಗಂಟು, “ಊತ: 
ಸ(ಪ)ವಳದೆ ಕೊಗ್ಗಿಯನಕ್ಕಿಂದ್ರವಾರುಣಿಯ ಬೇರನಕ್ಕೆ ಸೇವಿಸೆ ತನ್ಮೂಲ 
ವನರೆದಂಬಲಿಯಟ್ಟುಣೆ ವಿವಿಧಾಹ್ಮೀಲಾದಿ ಜತಗ ಸಕುರ 
(ಲೋಕೋಪ. ೯-೧೨೪). (ಸಂ. ಅಹ್ಮೀಲಾ) 
ಅಸ್ಸ (ನಾ). ತೆಳ್ಳ ಗಿರುವಿಕೆ; ದುರ್ಬಲತೆ. "ಅಸಮಸೆ' ಪರಾ 

ಅಸವಲ್ಲದ - ಸಣ್ಣ ದಲ್ಲದ; ದುರ್ಬಲವಲ್ಲದ; ಅಲ್ಲ ಲ್ಪವ ಲ್ಲದ; 
ಮಹತ್ತಾದ : ಹಸನೀಗಿ ಜಾಲ್ಯೊ ಟ್ಟು ಶಿಶುವೀಗಿ ಬನ್ನ ಕೊಬ್ಬು ಬಿಸಿಲಿಗಿ 
ನಿಂತವರ ನೆರಳೀಗಿ ಕರದರ ಅಸವಲ್ಲದೆ ಪುಣ್ಯ ಮಗನೀಗಿ ತ್ಕ ೭೯). 
ಅಸವಲ್ಲದ ಕೆಲಸ - ಬಹಳ ಕಷ್ಟವಾದ ಕಾರ್ಯ. ಅಸವಲ್ಲದ ದೆವ್ವ - 
ಬಲಿಷ್ಕವಾದ ದೆವ್ವ. ಅಸವಲ್ಲದ ಕೋಗ - ಬಲವಾದ ರೋಗ; 
ಮಹತ್ತರವಾದ ವ್ಯಾಧಿ. ಅಸವಲ್ಲದವ - ಶಕ್ತ; ಬಲಿಷ್ಕ; 
ಸಮರ್ಥ: ಅಸವಲ್ಲದವನ ಕೂಡೆ ಆರಂಬಾ ಮಾಡಿ ಹಸೀ ಅವರೆಕಾಯಿಗೆ 
ಮೋಹಿಸಿದ (ಗಾದೆ). 

[< ಅಸಿದು. / ತಮಿ, ಅಶು ಎ ಸೂಕ್ಷ್ಮತೆ, ನಾಜೂಕು, ಅಲ್ಪತೆ; 
ಮಲ. ಅಶು - ತೆಳ್ಳಗಿನ, ಕೋಮಲ ; ತುಳು. ಅಸಲೆ, ಅಸಳೆ - ತೆಳ್ಳಗೆ, 
'ಮರ್ಬಲ, ಕೃಶ; ತೆಲು. ಅಸದು, ಅಸಿ ಎ ಚಿಕ್ಕದು ; ಕುರುಖ್‌. ಆಚಾ = 
ತೆಳ್ಳಗಿನ, ದುರ್ಬಲಗೊಳಿಸಿದ, ಶಕ್ತಿ ಗುಂದಿದ] 


೪೮೪ 


'ಅಸ್ಕ (ನಾ). ೧. ಹೊಂದಿಕೆ; ಕ್ರಮ. ೨. 


ಅಸಂಗತಳ 


ಪ್ರಸಿದ್ಧಿ ; ಯಶಸ್ಸು : 
ಕಮ್ಮಯ್ಯರ ಸಂಗಮನೂನ ವಿದಿತ ಗುಣಗಣ ಶಿಲಾಭರಣಭೂಸಿತ 
ಸಗರಬ್ಬರಸಿಗಮಸಮೆಸೆಯ ಪುಟ್ಟದಂ ಪುಲಿಕಾಲ (ಎಇ. 11, ೨೩೩-೨೩ ; 
1070). (ಆ. ಸಂ. ಯಶಸ್‌?) 


5| ಅಸ್ಕೆ (ನಾ). ಶೀಘ್ರ; ವೇಗ. "ಅಸಕಟಾ', "ಅಸದಳ', "ಅಸವಸ' 


ಪ್ರತ್ಮೇಕಾಷ್ಟೋತ್ತರಶತಾಷ್ಟ ಮಂಗಳ 10 


15 


45 


ಪರಾ. [ಆ ಸಂ. ಆಶು) 

ಅಸ್ಕ (ನಾ). ಹಸನುಮಾಡುವುದು. "ಅಸಗೆಡಿಸು?, "ಅಸಗೆಯ್‌' 
ಪರಾ... [ಆ ಹಸ? ಆ ಹದ ಆ ಪದ] 

ಅಸ್ಯ (ನಾ). ಸಮಾಸಪದಗಳಲ್ಲಿ "ಅಸಗ'ಶಬ್ದ ಪೂರ್ವಪದ 
ವಾಗಿದ್ದಾಗ ಬರುವ ಆದೇಶ ರೂಪ. "ಅಸಬಡಿ?, "ಅಸವನೆ ? 
ಪರಾ. [ಆ ಅಸಗ] 

ಅಸ್ಕ (ನಾ). ಪ್ರಾಣ; ಚೈತನ್ಯ. "ಅಸವಳಿ' ಪರಾ. (ಆ ಸಂ. ಅಸು] 

ಅಸ, (ನಾ). ೧. ಸ್ವಾಧೀನ; ವಶ. "ಅಸಕೊಳ್ಳು' ಪರಾ. ೨. ಪರಾ 
ಕ್ರಮ; ಶಕ್ತಿ: ಅಹಂಕಾರವೆಂಬಸದ ಮದಗಜವೇಟಃ ವಿಧಿಗೆ ಗುಜ 
ಯಾಗಿ ನೀವು ಹೋದಿರಲ್ಲಾ (ಬಸವ. ೬೩೯). [ಆ ಸಂ. ವಶ] 

ಅಸಂಕೀರ್ಣ (ಗು). ೧. ಬೆರಸಿಹೋಗದ ; ಕಲಸಿಕೊಳ್ಳದ ಮಿಶ್ರ 
ವಲ್ಲದ. ೨. ಸರಳವಾದ. [ಸಂ.] 

ಅಸಂಕ್ಲುಪ್ತ (ಗು). ೧. ಕ್ಲುಪ್ತವಿಲ್ಲದ ; ನಿಯಮಿತವಲ್ಲದ. (ನಾ). 
೨. ಐದು ಬಗೆಯ ಭಿಕ್ಷೆಗಳಲ್ಲಿ ಒಂದು. ಓ ಇಲ್ಲಿಯೇ ಬೇಡ 
ಬೇಕೆಂಬ ನಿಯಮವಿಲ್ಲದೆ ಎಲ್ಲಿಯಾದರೂ ಪಡೆಯುವ ಭಿಕ್ಷೆ: 
ಮಾಧೂಕರ ಅಸಂಕ್ಣ್ಲುಪ್ತ ಪ್ರಾಕ್ಟ್ರಣೀತ ಅಯಾಚಿತ ತಾತ್ಕಾಲಿಕನೆಂಬ 
ಪಂಚವಿಧಭಿಕ್ಷಂಗಳನಾದೊಡಂ (ವಿವೇಕ. ೧೪೬). [ಸಂ.] 

ಅಸಂಖ್ಯ (ಗು). ಎಷ್ಟೆಂದು ಹೇಳಲಾಗದ ; ಲೆಕ್ಕವಿಲ್ಲದ: ಹಿಂದೂ 
ಧರ್ಮದಲ್ಲಿಯೇ ಅಸಂಖ್ಯಪಂಗಡಗಳಿವೆ (ಧರ್ಮಸಾ. ೨). ([ಸಂ.) 

ಅಸಂಖ್ಯಾಕೆ (ಗು). - ಅಸಂಖ್ಯ. [ಸಂ.] 

ಅಸಂಖ್ಯಾತ (ಗು). ೧. - ಅಸಂಖ್ಯ: ದ್ವೀಪಾಬ್ಮಿವರ್ಗಕ್ರುಮನುದು 
ಮಸಂಖ್ಕಾ ತಮಾ ಸಂಖ್ಯೆ ಯೊಳ್‌ (ಆದಿಪು. ೧-೪೮) ; ಪೂತುರೇ ಕುರು 

ಸೈನಿಕವಸೂಖ್ಶಾ ಸ. ಸವೆವುದೋ (ಕುವ್ಯಾದ್ರೋ. ೧೬-೭). (ನಾ). 

೨. [ವೀತ್ಸೈ] ಶಿವಶರಣ : ಎಲೆ ಅಸಂಖ್ಯಾತರಿರ ಹುಯ್ಯಲನವಧರಿಸಿ 
ಸಲಹಿ (ಬಸಪು. ೪೪-೪೮). [ಸೆಂ.] 

ಅಸಂಖ್ಯಾತಕ (ಗು). - ಅಸಂಖ್ಯ: ಧರಾಬ್ಮಿಗಳಸಂ 
ಸುತ್ತಿ (ಜೀವಸಂ. ೨-೧೦). [ಸೆಂ] 

ಅಸಂಖ್ಯೇಯ (ಗು). ಎಣಿಸಲಾಗದ; ಲೆಕ್ಕವಿಲ್ಲದ: ಅತನಿಂಬಟ 
ಯಮಸಂಖ್ಯೇಯವರ್ಷಪ್ರಮಿತಮನ್ವಂತರಾತಿಕ್ರಮದೊಳ್‌ (ಆದಿಫು, 
೬-೬೫ ವ). [ಸಂ.] 

ಅಸಂಗ (ಗು). ೧. ಸಂಗವಿಲ್ಲದ ; ಸಂಪರ್ಕವಿಲ್ಲದ. (ನಾ). ೨. ಸಂಗ 
ವಿಲ್ಲದವನು; ನಿಸ್ಪಂಗ: ಲಿಂಗಸುಖಕೇಳೀವಿಲೋಲಾಸಂಗ ತತ್ಪರ 
ಯುಕ್ತ (ಬಸಪು. ೭-೨೬). [ಸಂ.] 

ಅಸಂಗೆತ (ಗು). ೧. ಸೇರದ; ಕೂಡದ; ಹೊಂದದ; ಅಸಂಬದ್ಧ 
ವಾದ. (ನಾ). ೨. ಅಸಂಬದ್ಧವಾದುದು : ಹೇಳುತಿದ್ದ ರಸೆಂಗತ 
ವನಿದು ಹೋಲುವುವಲೇ ಮುನಿಕುಮಾರರು ಕಾಳೆಗವನೇಗುವರು ಬಳಿಕೇ 
ನೆಂದನಾ ಭೂಪ (ಕುವ್ಯಾದ್ರೊ €. ೮-೬೪); ಇನ್ನೂ ಕೆಲವು ಲೇಖಕರು 

. ಅದು ದೋಷವೆಂದು ಹೇಳುವುದು ಅಸಂಗತವೆಂದು ಅಭಿಪ್ರಾಯ 

ಪಟ್ಟದ್ದಾರೆ (ಪೈಗಂಬ, ೧೨೬). [Aಂ.] 

ಅಸಂಗತಕ (ನಾ). ೧. ಅಸಂಬದ್ಧತೆ. ೨. 
ಹೊಂದಾವಣೆಯಿಲ್ಲದ್ದು. (ಸಂ. 


ಖ್ಯಾ( ತ)ಕಂಗಳಂ 


ಸಮಂಜಸನಲ್ಲದ್ದು; 


ಅಸಂಗತಿ ೪೮೫ ಅಸಂಬಳೆ 


ಅಸಂಗತಿ (ನಾ). ೧. ಸಂಬಂಧವಿಲ್ಲದಿರುವುದು ; ಹೊಂದಿಕೆಯಿಲ್ಲ! | ಅಸಂದರ್ಭ (ನಾ). ಅನುಕೂಲವಲ್ಲದ ಸಮಯ ; ಅಸೌಕರ್ಯ; 
ದಿರುವುದು. ೨. ಅನೌಚಿತ್ಯ ; ಅಕ್ರಮ: ಪ್ರಸಂಗ ಕೇಳಿದರೂ ಅಡಚಣೆ. [ಸಂ.] 
ಆಸಂಗತಿ ಬಿಡಲಿಲ್ಲ (ಗಾದೆ). ೩. [ಕಾವ್ಯಮಿನಾ] ಒಂದು ಕಾವ್ಯಾಲಂ| | ಅಸಂದಿಗ (ಗು). ಸಂದಿಗ್ಧ ವಲ್ಲದ; ಸಂದೇಹವಿಲ್ಲದ: ಎನಿತೊಳವು 
ಕಾರ: *ಕಾರಣಮೊಂದೆಡೆಯೊಳ್‌ ಅದರ್ಕೆ ವಿರುದ್ಧಮಾದ ಪೆಜತೊಂ ಮನದ ಸಂದೆಯಮನಿತುಮಸಂದಿಗೃಮೆನಿಸುಗುಂ ಧರ್ಮದೊಳಪ್ಪನು 
ದೆಡೆಯೊಳ್ಳಾರ ೈಮಿರ್ಪುಡೆಂದು ಪೇಟ್‌ ಯದು ಅಸಂಗತ್ಯಲಂಕಾರಂ | 5 ಠಾಗಮೊದನವುಗುಂ ರತ್ನನ ಪೇಲ್ಜಿಜಿತಪುರಾಣಮಂ ಕೇಳಲೊಡಂ 
8 ಎ ಪು 
ಎಂತೆನೆ:-- ಕಾನಂಗೆ ಗುಂಡುತಾಕಿದುದಾನೆಯ ಮೇಲಿಂದ ಚೆನ್ನಬಸವಂ | (ಅಜಿಪು. ೧೨-೩೨). [ಸಂ.] 
ಬಿಟ್ಡಂ ತಾನೈಗೂರವನಚಕಿದನಿದೇನಚ್ಚರಿ ತಿಳಿಯದೆನುಗೆ (ಅಪ್ರತಿ., | ಅಸಂಧೇಯ (ಗು). ೧. ಸಂಧಿಮಾಡಲು ಶಕ್ಕವಿಲ್ಲದ; ಸಂಧಾನಕ್ಕೆ 
೩-೯೬). [No.] | ಸಾಧ್ಯವಿಲ್ಲದ : ಮಂತ್ರೋ ಪಧಾಸಿದ್ಧಿ ಗುಣಶಕ್ತಿ ಗಳ್ಳಸಂಧೇಯನುಮ 
ಅಸಂಗಿ (ನಾ). ೧. ಸಂಗವಿಲ್ಲದವನು. ೨. ಈಶ್ವರ : ಮತ್ತಮಾ ಅಂತ | ಸಾಧ್ಯನುಮಾದಂ (ಚ ಂದ್ರಪು. ೯-೧೧೭ ವ). ೨. ಬೆಸೆಯಲು ಶಕ್ಯ 
ರ್ಯಾಮಿ ಮೊದಲಾದ ಈಶ್ವರತ್ರಯಕ್ಕೆ ಅಧಿಷ್ಮಾತೃ . . . ನಿರಂಜನ ಅಸಂಗಿ | | ವಿಲ್ಲದ; ಕೂಡಿಸಲಾಗದ. [ಸಂ.] 
- - ಎಂಬಿವು ಮೊದಲಾದನೇ ಅದ್ವೈತಬ್ರಹ್ಮಪರ್ಯಾಯನಾಮಂಗಳಕ್ಕುಂ | ಅಸಂಪೂರ್ಣ (ಗು). ಪೂರ್ಣವಲ್ಲದ ; ಅಪೂರ್ಣವಾದ: ಯಾವ 
(ವಿವೇಕ. ೨೭). (ಸೆಂ. ಅಸಂಗಿನ್‌] |. ಕೆಲಸವನ್ನಾದರೂ ಅಸಂಪೂರ್ಣವಾಗಿ ಮಾಡಬಾರದು (ರೂಢಿ). [ಸಂ.] 
ಅಸಂಚಲಿತ (ಗು). ಸ್ವಲ್ಪವೂ ಚಲಿಸದ ; ಅಳ್ಳಾಡದ ; ದೃಢವಾದ : | | ಅಸಂಬಂಧ (ಗು). ೧. ಸಂಬಂಧವಿಲ್ಲದ ; ಸೇರುವೆಯಿಲ್ಲದ. (ನಾ). 
ಅಸಂಚಲಿತ ಘೋರಾಕಾರನಾಗಿ ಮಹಾಪ್ರತಾಪದಲಿ... ಹರಿತಂದು ೨. [ವೀಶೈ] ಈಶ್ವರ: ಅಸಂಬಂಧ ಸಂಬಂಧವಾಯಿತ್ತು ಲಿಂಗಸಾರಾ 
(ಬಸಪು. ೨೧-೧೩). (ಸಂ. 15] ಯರ ಸನುಮತದಿಂದ, ಉತ್ತಮ ಮಧ್ಯಮವ ಕೆಡಿಸಿತ್ತು ಏಕೋ ಸತಿಪತಿ 
ಅಸಂಚಿತ (ಗು). ಕೂಡಿಡದ; ಸಂಪಾದನೆಮಾಡದ ; ಶೇಖರಿಸದ. ಗುಣದಿಂದ (ಬಸವ. ೮೪೩). (ಸಂ.] 
ಅಸಂಚಿತ ಸುಕೃತ- ಪುಣ್ಯವನ್ನು ಕೂಡಿಡದವನು: ಉತ್ತಮದಾನಂ| | ಅಸಂಬಂಧಾತಿಶಯೋಕ್ತಿ (ನಾ). [ಕಾವ್ಯಮಾ] "ಅತಿಶಯೋಕ್ತಿ? 
ಸಂಚಿತಸುಕೃತಂಗಲ್ಲದಸಂಚಿತಸುಕೃತಂಗೆ ಬಯಸೆ ಸಮನಿಸಿದಪುದೇ ನ ೬೬ ಒಂದು ಭೇದ; ಸಂಬಂಧವಿದ್ದರೂ ಇಲ್ಲ 
(ಶಾಂತಿಪು. ೯-೨೨), (ಸಂ. ೦ದಹೇಳುವುದು: “ ಸಂಬಂಧಮಿರ್ಜೊಡಮಿಲ್ಲೆಂದು ಪೇಟ್ವುದು ಅಸಂ 
ಅಸಂಜ್ಞಿ (ನಾ). [ಜೈನ] ಆಹಾರ, ಮೈಥುನ, ಭಯ, ಪರಿಗ್ರಹೆ|20| ಬಂಧಾತಿಶಯೋಕ್ತಿಯೆನಿಪುದು? ಎಂತೆನೆ:- ಆರಯೆ ಚಿಕಡೇವೇಂದ್ರನ 
ಎಂಬ ನಾಲ್ಕು ಸಂಜ್ಞೆ ಗಳಿಲ್ಲದ ಜೀವಿ; ಪಂಚೇಂದ್ರಿಯ ಜೀವಿಗ ಭೂರಿದಯಾಮೃತವನೀಂಟಿ ತಣಿದೀ ವಿಬುಧರ್‌ ತಾರರ್‌ ತಮ್ಮೆಣಿಕೆಗೆ 
ಳಲ್ಲಿ ಒಂದು ಬಗೆ: ಆ ಆ" ಪಂಚೇಂದ್ರಿ ಯಮುಂ ಸಂಜ್ಞಿಯಸಂಜ್ಞಿಯೆಂಬ ಮುನ್ನೀರೊಳ್ಬಿಸಡೊಡನೆ ಸಮೆದ ಕಟ್ಟುಪ್ಪೆಸರಂ (ಅಪ್ರತಿ. ೩-೪೫). 
ಭೇಪದಿಂದಿತ್ತೆಆನಕ್ಕು ೦ (ಸುಕುಮಾ. ೮-೬ ವ) ; «ಸಂಜ್ಞೆಗಳು ಅಹಾರ, [ ಅಸಂಬಂಧ + ಅತಿಶಯೋಕ್ತಿ] 
ಭಯ, ಮೈಥುನ, ಪರಿಗ್ರಹಗಳೆಂದು ನಾಲ್ಕು ವಿಧವಾಗಿವೆ. ಇಂಥ ಸಂಜ್ಞೆ ಅಸಂಬದ್ಧ (ಗು). ಹೊಂದಿಕೆಯಿಲ್ಲದ : ಈಗಿನ ಜೀವನಕ್ಕೆ ಸಂಬಂಧಪಟ್ಟಿ 
ಗಳುಳ್ಳ ಜೀವಿಗಳು "ಸಂಜ್ಞಿ' ಎಂದೊ, ಇಲ್ಲದುವುಗಳು "ಅಸಂಜ್ಞೆ  |25 ವಿಷಯಗಳನ್ನು ಮಾತ್ರ ಗಮನನಿಟ್ಟು ಕರ್ಮವ್ಯ ವಸ್ಥೆ ಮಾಡಿಕೊಳ್ಳ 
ಯೆಂದೂ ಹೇಳಲಾಗುತ್ತದೆ” (ಜೈನಪ. ೩೦೦). [ಸೆಂ. ಅಸಂಜ್ಞಿನ್‌] ಬೇಕು. ಅಸಂಬದ್ಧಪ್ರಯತ್ನವೆಲ್ಲವೂ ವ್ಯರ್ಥ (ಜೀವಾತ್ಮ. ೭); ಅವಳ 
ಅಸಂತಾಯ (ನಾ). "ಅಸತು'ಎಂಬ ಸುಂಕದಿಂದ ಬರುವ ಆದಾಯ: ನೃತ್ಯವು ಶುದ್ಧ ಅಸಂಬದ್ಧ ವಾಗಿದ್ದಿತು (ನ್ನು. ೪೭). [ಸಂ.7 


ತೆಜುಮಾಂನ್ಶವಾಗಿ ಮತಾನವೊಸಗೆ ಅಸಂತಾಯ ಅಕರ ಅನ್ಯಾಯ ಅಸಂಬದ [ತನ (ನಾ). ಹೊಂದಿಕೆಯಿಲ್ಲದಿರುವುದು; ಸಂಬಂಧವಿಲ್ಲ 
ಕಾಣಿಕೆ ಕಡಾಯ ಬಿಟ್ಟಿ ಬಿಡಾರ ಆಸೆ ಅಪ್ಪಣೆ ವರಡಸರಡ ಸರ್ವಬಾಧಾ ದಿರುವುದು : ಎಲ್ಲಿಯವರೆಗೆ ನಿಮ್ಮ ಮಾತುಗಳೊಳಗೆ ಅಸಂಬದ್ಧ ತನವೂ 
ಪರಿಹಾರವಾಗಿ (ಕಇ. 111-1, ೯-೬೨ ; 1539). [ಅಸತು4 ಆಯ) |50 ಗೋಪನ ಗೌಪ್ಯವೂ ನಮಗೆ ತೋರಿಬರುವುವೋ ಅಲ್ಲಿಯವರೆಗೂ ನಾವು 
ಅಸಂತುಷ್ಮ (ಗು). ೧. ಸಂತೋಷವಿಲ್ಲದ. ೨. ತೃಪ್ತಿಯಿಲ್ಲದ ; ನಿಮ್ಮ ಮಾತಿನಲ್ಲಿ ವಿಶ್ವಾಸವಿಡುವುದಿಲ್ಲ (ಅಂಬಿಕೆ. ೪೪). 
ಅಸಮಾಧಾನಗೊಂಡ. "ಅಸಂತುಷ್ಟಚಿತ್ತ' ಪರಾ. [ಸಂ.] [ಅಸಂಬದ್ಧ + -ತನ] 
ಅಸಂತುಷ್ಟ ಭತ, (ನಾ). ತೃಪ್ತಿಯಿಲ್ಲ ಮನಸ್ಸು ಳ್ಳವನು;। ಅಸಂಬದ್ಧತೆ (ನಾ). ಇ ಅಸಂಬದ್ಧ ತನ : ನ್ಮಾಯದರ್ಶಿಗಳು ಮಂಡಿ 
ಅತೃಪ್ತ ಪ್ರ; ಸಮಾಧಾನ ವ ಲ್ಲದ ವ ನು: ಮಹಾಲೋಭಾಭಿಭೂತ | ಸಿರುವ ಉತ್ತರ ಅಸಂಬದ್ಧತೆಯಿಂದ ಕೂಡಿದೆ (ಪುನರು. ೨೦೪). 
ನಸಂಕುಷ್ನ ಚಿತ್ತನಿವನಂ ಕೊಲ್ಲಿಮೆಂದು ತಳಾ ಆಂ೦ಗೆ ಬೆಸವೇಟಕ್ಕೊ ಡೆ 135 [ಸೆಂ. ಅಸಂಬದ್ಧ ತಾ] 
(ನಡ್ಡಾಲಾ. ೨೨-೧೫). [ಅಸಂತುಷ್ಟ + ಚಿತ ತ್ರ ಅಸಂಬದ್ಧ ಪ್ರ ಲಾಪ (ಹಾ). ಪ್ರಕರಣಕ್ಕೆ ಸಂಬಂಧಿಸದ ಮಾತು; 
ಅಸಂತುಸ್ಟಿ (ನಾ). ೧. ಅತೃಪ್ತಿ. ೨. ಅಸಂತೋಷ : ಸಂತುಸ್ಟ್ರಿಯೇ ಪ್ರಸ್ತು ವಲ್ಲದ, ಹೊಂದಾಣಿಕೆಯಿಲ್ಲದ ಮಾತು : ಇಂತಹ ಅಸಂ 
ಸುಖಕ್ಕೆ ಮೂಲವು, ಅಸಂತುಷ್ಟಿ ಯೇ ದುಃಖಕ್ಕೆ ಕಾರಣವು (ಆರ್ಯಧ. ಬದ್ಧ ಪ್ರಲಾಪಗಳು ಹೇರಳ (ಕೆಲರೋ. ೨); ಹರಪ್ಪಲಿಪಿಯನ್ನು ಭಾರತೀ 
೮೭). [ಸಂ.) ಯರು ಸಂಪೂರ್ಣ ಮರೆತರೂ ಶೈವಮತ ಮೊದಲಾದುವನ್ನು ಮರೆಯ 
ಅಸಂತೃಪ್ತ (ಗು). - ಅಸಂತುಷ್ಟ ೨: ರೈತರು ಮಾತಿನಲ್ಲಿ ಕೃತಜ್ಞ | (40 ಅಿಲ್ಲನೆಂದು ಹೇಳುವುದು ಅಸಂಬದ್ಧ ಪ್ರಲಾಪದಂತೆ ಕಂಡುಬರುವುದು 
ಸಲ್ಲಿ ಗ್‌ ರೂ ಅವರ ಮುಖ pe ಲ್ಲವ ನು ಅಸಂತೃಪ್ಪ ಸಭಾಚಕಿಯನ್ನು (ಭಾರಸಂ. ೧೮). [ಅಸಂಬದ್ಧ + ಪ್ರಲಾಪ) 
ಗೆಮನಿಸಿದ್ದೆನು (ಪುನರು. ೨೭೨). [ಸಂ.] | ಅಸಂಬದ್ಧಪ್ರಲಾಪಿ (ನಾ). ಸ್ರಕರಣಳ್ಳಿ ಸ ಸಂಬಂಧಿಸದಿರುವ 
ಅಸಂತೋಷ (ನಾ). ಸಂತೋಷವಿಲ್ಲದಿರುವುದು; ಅಸಮಾಧಾನ:! ಮಾತುಗಳನ್ನಾ. ಡುವವನು ; ಗೊತ್ತುಗುರಿಯಿಲ್ಲದೆ ಮಾತಾಡು 
ವವನು: ಈ 'ಒಸೆಂಬದ್ಧ ಪ್ರಲಾಪಿಯ ಜತೆಯಲ್ಲಿ ಮಾತಾಡುವುದು 
ಕಷ್ಟವಾಗಿದೆ (ರೂಢಿ). [ಸಂ. ಅಸಂಬದ್ಧಪ್ರಲಾಪಿನ್‌] 
ಅಸಂಬಳ "ಅಯ್ಸಂಬರ' ನೋ. 


ಪಾಟಣಕರನು ಪ್ರಮಾಲೆಯ ವಿರುದ್ಧ ವಾಡಿಕೆಯಾಗಿ ಮಾತನಾಡುತ್ತಿರ 
ಲಿಲ್ಲ. ಆದರೆ ಅಕೆಯ ಮಾತಿನಿಂದ ಉಂಟಾಗುತ್ತಿರುವ ಆಸಂತೋಷವು! 45 
ಅವನಿಗೆ ಕಂಡಿತ್ತು (ಸಮಜೀ. ೪೮೬). [ಸಂ.] | 


ಅಸಂಬಾಧ 


ಅಸಂಜಾಧ (ಗು). ೧. ಇಕೃಟ್ಟಿಲ್ಲದ; ವಿಶಾಲವಾದ. ೨. ಜನ 
ಸಂಮರ್ದವಿಲ್ಲದ; ನಿಬಿಡವಲ್ಲದ; ವಿವಿಕ್ಷವಾದ. (ನಾ). 
೩. ನಿರ್ಬಂಧವಿಲ್ಲದಿರುವುದು ; ತೊಂದಕೆಯಿಲ್ಲದಿರುವುದು ; ತಡೆ 
ಯಿಲ್ಲದ ಸ್ಥಿತಿ. [ಸಂ.] 


ಅಸಂಭವ (ಗು). ೧. ಉಂಟಾಗಲು ಶಕ್ಯವಿಲ್ಲದ; ಘಟಿಸಲಾರದ:| 5 


ಅಸಮಬಲ ಭವದ್ವಿಕ್ರಮಮಸಂಭವಂ ಪೆಜರ್ಗೆ (ಗದಾಯು. ೪-೫೬). 
(ನಾ). ೨. [ಕಾವ್ಯಮಾ] ಒಂದು ಅರ್ಥಾಲಂಕಾರ ; ಉಪಮೇ 
ಯಕ್ಕೆ ಕೊಟ್ಟ ವಿಶೇಷಣಗಳು ಉಪಮಾನಕ್ಕೆ ವಿರುದ್ಧವಾಗಿ 
ತೋರುವಂತೆ ವರ್ಣಿಸುವುದು: ಪೆಸಕೊಳಸಂಭವಮೆನಿಸುಗುಮಸಂ 
ಭವಂ ತದ್ವಿಶೇಷಣಂ ಪೃಥಗರ್ಥಂ ಪೊಸೆಯಿಸೆ... ಲಕ್ಷ್ಮಂ॥ ಆಸಂ 
ಭನಕ್ಕೆ ಅವೃಷಚ್ಛಿ ದನನಶಿಧವಳ ವರ್ಣನುತ್ಸಾರಿತಾರಿ ಬೇಚೊರ್ವಂ 
ದಾನವಮಥನನೀತನೆನಿಸಿದನವನಿಗೆ ಪುರುಷೋತ್ತ ಮಾನುಭಾವಂ ಕೃಷ್ಣಂ 
(ಕಾವ್ಯಾವ. ೭೬೫, ೭೬೬); ಆಕಸ್ಮಿಕೆಮಾಗಿ ಒಂದು ಕಜ್ಜಮಂ ಪುಟ್ಟತೆಂದು 
ಪೇಟಕಿಯದು ಅಸಂಭವಾಲಂಕಾರಂ (ಅಪ್ರತಿ. ೩-೯೪ ವೃತ್ತಿ). [ಸಂ.] 

ಅಸಂಭವನೀಯ (ಗು). - ಅಸಂಭವ ೧: ಅಸಂಭವನೀಯ 
(1mprobabie)ವಾದುದನ್ನು ಅದು ಜನಾಭಿಪ್ರಾಯಕ್ಕೆ ಸಮ್ಮತವಾಗಿದೆ 
ಯೆಂದು ತೋರಿಸುವುದರಿಂದಲೋ... ಅದನ್ನು ಸಮರ್ಥಿಸಚೇಕು 
(ಅರಿಕಾ. ೧೪೫). [ಸೆಂ.] 

ಅಸಂಭವೋಪಮೊೆ (ನಾ). [ಕಾವ್ಯಮಾ] ಒಂದು ಅರ್ಥಾಲಂಕಾರ: 
ಹರಿಣಧರನೊಳ್‌ ವಿಷಂ ಮಲಯರುಹದೊಳನಲಾರ್ಚಿ ನಿನ್ನ ವದನೋದರ 
ದೊಳ್‌' ಪರುಸತರವಚನನಮುಪ್ಪುದು ದುರವಾಪಮಿದಿಂತಸಂಭವೋಪಮ 
ಮಕ್ಕುಂ (ಕವಿರಾ. ೩-೭೯). [ಅಸಂಭವ * ಉಪಮೆ] 

ಅಸಂಭಾವಿತ (ಗು). ೧. ಯೋಚಿಸಲು ಶಕ್ಕವಿಲ್ಲದ; ಭಾವಿಸ 
ಲಾಗದ ; ಊಹಿಸಲಾಗದ: ಎಂತೀ ಮಾತಸಂಭಾವಿತದವೊಲೆನಗಾದ 
ಪುದು (ಕಾದಂಪೂ. ೩೬೯); ಏನಸಂಭಾವಿತವನಾದೊಡಂ ವೃದ್ಧರನು 
ಮಾನವಿಲ್ಲದೆ ನುಡಿವರ್‌ (ಸಿದ್ದರಾ. ೧-೪೪). (ನಾ). ೨. ಸಂಭಾವಿತ 
ನಲ್ಲದವನು ; ಗೌರವಿಸಲ್ಪಡದವನು. [ಸಂ.] 

ಅಸಂಭಾವ್ಯ (ಗು). ಭಾವಿಸಲು ಶಕ್ಯವಿಲ್ಲದ; ಊಹೆಗೆ ಸಿಲುಕದ: 
ತತ್ಯಾಂಕ್ಷೆ ಕೈಸಾರದುದಂ ತೋ ಜುತ್ತಮಿರ್ದತ್ತೆನಗೆ ಪಿರಿದುಮಾ 


ಚಿತ್ತದೊಂದಾಸೆ ದಲ್ಮಾಯದ ಕುಂಚಂಬೋಲಸಂಭಾವ್ಯಮನೆ ದಿಟಮೆನ |30 


ಲ್ತೋಟುತ್ತಿರ್ದಪ್ಪೈದೀಗಳ್‌ (ಕಾದಂಉ. ೯೧). ([ಸಂ.) 
ಅಸಂಯತ (ಗು). ೧. ಸಂಯಮವಿಲ್ಲದ; ಹಿಡಿತಕ್ಕೆ ಸಿಕ್ಕದ : 

ಈ ಕತೆಯ ದುರ್ಬಲತೆಯೆಂದರೆ ಅದರ ಆಸಂಯತವಾದೆ ಬರವಣಿಗೆ 

(ಹೊಸಕ್ಷಿ ೨೮೨). (ನಾ). ೨. [ಜೈನ] ಸಂಯಮವಿಲ್ಲದವನು ; | 


ಒಳ್ಳೆಯ ನಡತೆ ಆಚರಣೆ ಭಾವನೆಗಳಿಲ್ಲದವನು : ದರ್ಶನವಿಶುದ್ಧ |35 


ನಾಗಿಯುಂ ಶೀಲವ್ರತಭಾವನಾರಹಿತನಸಂಯತಂ ಜಘನ್ಯ ಪಾತ್ರಂ(ಆದಿಪು. 
೧೦-೯ ವ). [ಸಂ.] 

ಅಸಂಯತಸಮ್ಯಗ್ಸೃಷ್ಟಿ (ನಾ). : [ಜೈನ] ಸಮ್ಯಗ್ವರ್ಶನವುಳ್ಳವ 
ನಾದರೂ ಸಂಯಮವಿಲ್ಲದವನು ; ಅಜಿತೇಂದ್ರಿಯನಾದ ಸಮ್ಯ 


ಗ್ಹೃಷ್ಟಿ: ಅಸಂಯತಸಮ್ಯಗ್ಗೃಷ್ಟಿ ಮೊದಲಾಗೇಕಾದಶೋಪಾಸಕದೇಶ 40 


ಸ್ಥಾನಮಂ ಸಪ್ರಪಂಚಂ ಪೇಟ್ದಿ (ಚಾವುಂಉ. ೨೨೮). | 
[ಅಸಂಯತ + ಸಮ್ಯಗ್ಲೃಷ್ಟಿ] | 
ಅಸಂಯಮ (ನಾ). ಸಂಯಮವಿಲ್ಲದಿರುವುದು : ಸಾಮಾಯಿಕ ... 
ಸಂಯಮ ಅಸಂಯಮ ವಿಕೆಲ್ಪದಿಂ ಸಂಯಮಂ ಸಪ್ತವಿಧಂ (ತತ್ತ್ವಪ್ರ. 
೧೭). [ಸಂ.) 
ಅಸಂಯುಕ್ತೆ (ಗು). ಕೂಡಿಲ್ಲದ; ಹೊಂದಿಕೊಳ್ಳದಿರುವ. [ಸಂ.] 


೪೮೬ 


ಅಸಕಟಕಿ 


ಅಸಂವೇದ್ಯ (ಗು). ತಿಳಿಯಲಾಗದ; ಅರಿಯಲಾಗದ: ಕಾಮ 
ಜೀವನದ ಗಂಧವನ್ನರಿಯದ ಮತ್ತೊಬ್ಬಾಕೆಗೆ ಲೈಂಗಿಕಪ್ರೇಮವೆಂಬುದು 
ಆಸಂವೇ ದ್ಯ ವಾದ ಅನುಭವವಾಗಿ ಕಳಂಕಪ್ರಾಯವಾಗಿ ತೋರಿತು 
(ಪುನರು. ೪೯೪). (ಸಂ. 

ಅಸಂಶಯ (ಗು). ಸಂಶಯವಿಲ್ಲದ ; ನಿಸ್ಸಂದೇಹವಾದ. [ಸಂ.] 

ಅಸಂಸಾರಿ (ನಾ). ೧. ಸಂಸಾರಿಯಲ್ಲದವನು. ೨. ಸಂಸಾರದಲ್ಲಿ 
ತೊಳಲದವನು : ಸಂಸಾರಿ ಜೀವನು ಶಿವನಸಂಸಾರಿ (ಬಸಪು. ೫೦-೨೮). 

[ಸಂ. ಅಸಂಸಾರಿನ್‌] 

ಅಸಂಸ್ಕಾರ (ನಾ). ೧. ಸಂಸ್ಥಾರವಿಲ್ಲದಿರುವುದು. ೨. ಸಂಸ್ಕಾರ 
ವನ್ನು ಹೊಂದದವನು ; ವರ್ಣಾಶ್ರಮೋಚಿತವಾದ ಸಂಸ್ಕಾರ 
ಗಳನ್ನು ಪಡೆಯದವನು. ೩. [ವೀಕೈ] ವೀರಶೈವ ದೀಕ್ಷೆಯನ್ನು 
ಪಡೆಯದವನು : ಅಸಂಸ್ಕಾರರಚಿತ ಪಾಕಂಗಳಂ ಪರಿಹರಿಸೆನೇ (ಬಸಪ. 
೪೪-೧೫). [ಸಂ] 

ಅಸಂಸ್ಕೃತ (ಗು). ೧. ಸಂಸ್ಕೃತವಲ್ಲದ. ೨. ಸಂಸ್ಕಾರವಿಲ್ಲದ; 
ಸಂಸ್ಕಾರಹೊಂದದ. ೩. ನಯಗೊಳಿಸಿ ಒಗ್ಗರಣೆ ಮುಂತಾದುವು 
ಗಳಿಂದ ವಾಸನೆ ಕಟ್ಟದ. (ನಾ). ೪. ಉತ್ತಮವಾದ ಸಂಸ್ಕಾರ 
ವನ್ನು ಪಡೆಯದವನು ; ನಯ ನಾಜೂಕುಗಳಿಲ್ಲದವನು ; ಅನಾ 
ಗರಿಕ: ಅವನು ಶುದ್ಧ ಅಸಂಸ್ಕೃತ (ರೂಢಿ). [ಸಂ.] 

ಅಸಂಹತ (ಗು). ೧. ಕೂಡಿಲ್ಲದ ; ಸೇರದ ; ಸಡಿಲವಾದ. (ನಾ). 
೨. ಬೇರೆ ಬೇರೆಯಾಗಿ ನಿಂತ ಸೈನ್ಯವ್ಯೂಹ. (ಸಂ. 

ಅಸಕಳೆ, "ಅಸಕಟ? ನೋ. 

ಅಸಕಳ್ಳಿ (ಕ್ರಿ). ವಶತಪ್ಪು : ಸುಗಿದು ಸುರುಂಟ ಮುರುಂಟ ಮರವಟ್ಟು 
ಮೂಗುವಟ್ಟು ಮೆಯ್ದೆಟ್ಟಸಕಳಿದರೆಲ್ಲರ್‌ (ರಾಮಾಶ್ವ. ೧೧೪-೨೯). 

[ಅಸ್ಯ * ಕಳ್ಳಿ (ಆ ಕಟಕ್ಕಿ)] 

ಅಸಕಣ?, ಅಸಕಳ್ಳಿ (ಕ್ರಿ). ೧. ಅತಿಕ್ರಮಿಸು; ಮಾರಿಸು ; ಕಡೆ 
ಗಣಿಸು : 4ಅಸಕಟಕಿ - ಅತಿಕ್ರಮಣೇ” (ಶಮ ಧಾ); ಬೆಳಗುವ ಮಣಿ 
ಮುಕುರಂಗಳುಂ ಅವರ್ಕೆ ತಾಂಗಾಗಿ ಪಚ್ಚೆಯ ಪಸಲೆಯ ಪಸುರನಸ 
ಕಟಳದು ನಿಮಿರ್ದ ನೆಲೆವಡಲಗೆಯ ಜಾಗಂಗಳುಮಂ (ಆದಿಪ. ೮-೧೫ವ) ; 
ಪೊನ್ನ ಪುತ್ತಳಿಗೆಯ ವಿಳಾಸಮನಸಕಟದು . .. ಮನಸಿಜಂ ಪ್ರತಿಷ್ಠೆಗೆಯ್ದ 
ರತಿಯಂತೆ ನಿರತಿಶಯಮಾಗಿರ್ಪುದುಂ ( ಪಂರಾಮಾ. ೫-೫೭ ವ); ತತ್ಪಾರ್ಥಿ 
ವಂಗಂ ಸಿರಿಯಂ ಸೌಂದರ್ಯದಿಂ ಪೆಂಪಿನೊಳಸಕಲರಿವಾ ಕಾಂತೆಗಂ 
ಲೋಕಚೀತೋಹರ ಬಾಣಂ ಫುಟ್ಟಿದಂ (ಲೀಲಾವ. ೧-೯೩) ; ಪಾಂಡ್ಕನಂ 
ಪರಿಹರಿಸಿ ಪಾಂಡವರನರವರಿಸಿ ಕುರುಕುಳರನತಿಗಳೆದು ಮರುಪತಿಯನಸ 
ಕಲಂದು , .. ದೇವಾದಿದೇವನಂ ಶ್ರೀವಾಸುದೇವನಂ ಪ್ರಿಯಶಂಕೆಯಂ 
ತಂದು (ಜಗನಿ. ೧೭-೧೧೮ ರ) ; ಅಂಟೆಯ ನಸಕಟ್‌ದಮರ್ದಂ ಬಂಚಿಸಿ 
ಮಂಜಂಮರಳ್ಳಿಬಂದವಿಚಳಿತಂ ಚಂಚಚ್ಚಳಲಕ್ಷ್ಮಿಯದೇ0 ಚಂದ್ರಪ್ರಭನ: 
ತನುನಿನೊಳ್‌ ನೆಲಸಿದುದೋ (ಚಂದ್ರ ಪು. ೧೫-೧೦೦) ; ಮಣಿಘಂಟಾ 
ಗಣದ ಮಸಕಮಸಕಟಕಿದೆ ರವಂಗಳಿನಂದೆಸೆಯೆ (ಪುಷ್ಪಪು. ೧೦-೪೪ ರ). 
೨. ತುಂಬ ಹೆಚ್ಚಾಗು; ಅಳತೆಮಾರು: ಅಸಕಟದಟಲುಂ 
ಬಸಿಆಕೊಳ್‌ ಕುಸುಂಬೆವುರಿಯುರಿಯೆ ಸತ್ತಳತ್ತಳ್‌' ಬಸಿಜಂ ಪೊಸೆದಳ್‌ 
(ಅರ್ಥನೇ. ೭-೩೫) ; ಆಂತಳನಿಗಚಿಕಿದ ಲೀಲಾವತಿಯ ವಿರಹಮುಮನಸ 
ಕಟ್‌ದ ವಸಂತಸಮಯಮುಮಂ ಕಂಡು (ಲೀಲಾವ. ೯-೧೩೪ ವ); 
ಅಸಕಟಿಕಿದ ತಾಪಮಂ ಸೈರಿಸಲಾಜದೆ ಸಾವ ಬವಸೆಯಿಂ ಪೊರ್ದುವಳರ್ಬಿ 
ಸುವ ಪುಲಿಯೆಂದು ಮಧುಪಪ್ರಸೂನ ಸಂಕೀರ್ಣ ಕರ್ಣಿಕಾರದ್ರುಮಮಂ 
(ವರ್ಧಪು. ೪-೬೮) ; ನಿನಗೆ ನೀನ್‌ ಕಾಣಲೈ ಅಜಕಿಯಯ್‌ ಅಸಕಟೀದು 
ಪೊರಳ್ವ ನಾಲಗೆಗೆ ತೆಜುವಂತಪ್ಪ ತೆಜಕಿಯನ್‌ (ಬದ್ಧಪ್ರ. ೧೮-೩೭೩). 


ಅಸಕಲ್‌ಹ 


೩. ನಿವಾರಿಸು; ತಪ್ಪಿಸು: ಪ್ರಾಪ್ತಿಯನಸಕಟ್‌ಯಲುಮಸ್ರಾಪ್ಲಿಯ 
ನಾಗಿಸಲುಮಾಗದು (ಸಂರಾಮಾ. ೬-೧೨೧). ಅಸಕಳ್ಳಿ: ೧. “ಕೈಗಳಿದು 
ದಸಕಳಿದುದೆನಿಪ್ಪ ನಾಮಂ * (ಚತುನಿ. ೧೧) ; “ಅಸಕಳಿದುದೆಂದು ಕೈ 
ಮಾರಿದುದು? (ಕಬ್ಬಿಕ್ಕೆ. ೬೪); “ಅಸಕಳಿದುದೆನಲ್‌ ಸ್ವಾಧೀನತಪ್ಪಿದ 
ಪೆಸರ್‌ ೨ (ಕಶರ. ೬); ಇದಿರಾಂಪರಳವನಸಕಳಿದು (ಚಿಕವಿ. ೬-೧೫೪) ; 
ಚಿಕ್ಕದೇವನೃಪಾಲನ ಬಾಹುದಂಡದೊಳ್‌ ವಸುಮತಿಚಕ್ರಿ ವಕ್ರಗತಿಯಿಂ 
ನಡೆವಾದಿಭುಜಂಗರಾಯನೆಂದಸಕಳಿದಷ್ಟದಿಕ್ಕರಿಗಳಸ್ಟಮದಾತ್ವಿತರೆಂದು 
- - * ಪೊರ್ದಿದಳ್‌' (ಕಮಮಾ. ೧-೧೦೯). ಅಸೆಗಳಿ: ವೇದವ ನಿಂದಿಸಿ 
ಶಾಸ್ತ್ರವ ಪಳಿದನುವಾದ ದ್ವಿಜರನಸಗಳಿದು ವಾದಿಸುವರ್ಗೆಲ್ಲ ಸೊಕ್ಕಡಗಿ 
ಸುವಲ್ಲಿ ನೀ ದಿಟ್ಟಿ ನಲ್ತೆ (ಶತಸಾಂ. ೧೨-೭೦). 
ಅಸಕಟಕಿದಂಐ ಕೈಮಿಾರಿದವನು : « ಅಸಕೆಟದನೆಂದು ಕೈಮಾ 

ಆದಂ (ಶಮದ. ಪರಿ. ೨); “ಅಸಕಲಾದನೆನೆ ಕೈಮಾಜಕಿದಂ 33 
(ಸಂಜೀನ. ೪). ಅಸಕಟಾದುದು ಇ ಕೈಮಾರಿದುದು: “ಕೈ ಮಾ ಜಾ 
ದುದಕ್ಸಸಕಟಿದುದು  (ಕವಿಕಂ. ೨೩೫). [ಅಸ್ಮ* ಕಟ್‌] 

ಅಸಕಲಕಹ (ನಾ). ಕೈಮಾರುವುದು; ಕೈವಶತಪ್ಪುವುದು: “ಅಸ 
ಕಟ್‌ಹಮೆಂದು ಕೈಮಾಲುಹಂ ” (ಶಮದ. ನ. ಪರಿ. ೨). 

[ಅಸಕಟೀ + -ಹ್ಮ] 

ಅಸಳೊಳ್ಳು "ಅಸಗೊಳ್ಳು' ನೋ. 

ಅಸಕ್ತೆ (ನಾ). ಆಸಕ್ತಿಯಿಲ್ಲದವನು ; ಏನನ್ನೂ ಮನಸ್ಸಿಗೆ ಹೆಚ್ಚಿ 
ಕೊಳ್ಳದವನು ; ನಿರ್ಲಿಪ್ತ (೬). [ಸಂ.] 

ಅಸಗ, ಅಗಸ್ಕ (ನಾ). ೧. ಬಟ್ಟಿಗಳನ್ನು ಒಗೆದು ಮಡಿಮಾಡಿ 
ಕೊಡುವ ವೃತ್ತಿಯವನು; ಮಡಿವಾಳ : “ಅಸಗಂ ತಾಂ ಸ್ವೀಕೃತ 
ನಿರ್ನೇಜಕಾಭಿಧಾನಂ ರಜಕಂ” (ವಸ್ತುಕೋ. ೬೫-೭೯) ; “ಆಸಗಂ 
ರಜಕನ ಕ್ಳು ೦೫ (ಮ೨ಂಗರಾ. ೧೧೧-೩) ; ಅಸಗ ಗಜ್ಜಯನ ಮಗಂ 
ಪಿಟ್ನುವಿಗಜ್ಜಂ ಭಿಟ ಸ್ತಿತಿ (ಮೈಆರಿ. ೧೯೩೦, ೪೦-೧; ೮ನೆಯ ಶತ); 
ಅಯ್ದು ಕಷಾಯೋದಕಡೊಳ್‌ ತೊಯ್ದಸಗಂಬೋಲ್‌: ನೃಪೇಂದ್ರಸಭಿ 
ಯೆಂಬ ಕೊಳಕ್ಳುಯ್ನ[ಲಸದಲೆದು ಸೆಲೆಯೊಳ್‌] ಪೊಯ್ದಂ ಕವಿಚಕ್ರ 
ವರ್ತಿ ಕವಿಚೀವರಮಂ (ಶಾಂತಿಪು. ೧೨-೭೩) ; ಈಯಸಗನೂರಸೀರೆಯ 
ನೆಲ್ಲಮನೆನ್ನ ಬೆನ್ನೊಳೊಟ್ಟಕೊಂಡುಮತ್ತಲಿತ್ತಲುಮಾಹಾರಾರ್ಥಕ್ಕೆ ಪೋಗ 
ಲೀಯಂ (ಪಂಚತಂ. ೨೮೨-೨೩) ; ಊರಸೀರೆಗೆ ಅಸಗೆ ತಡಬಡಿಹಡೆ 
ದಂತೆ (ಬಸವ. ೩೦೯) ; ಅಸಗ ನೀರಡಸಿ ಸತ್ತಂತಾಯಿತ್ತು (ಮೋಳಿಮಾ. 
೬೨-೨೮೫); ಹೊದ್ದಿ ಸೊಸೆಗೆ ಬುದ್ಧಿ ವೇಳ್ವತ್ತೈಯಸಗನೊಳಿದ್ದಂತೆ (ನಾಗಕು. 
೯-೮೭). ೨. ಒಂದು ಪಕ್ಷಿ: ಮರಕುಟಿಗ ಚಂಬೋತ ಶುಕ ಜಾಗರಿಗ 
ನರಳಿಗನಸಗ ಸಾಳುವ. ..ಮೇಳಗಳಿತ್ತಲಿನೆಯೆಂದ (ತೊರರಾ. ೩-೧-೩೨); 
ಹರಡೆ ಚಿಲುಮಿಲಿಗನು ಚೆಲುವೆ .ಗಿಜುಗಿರಳೆ ಕಮ್ಮರನಸಗ ಕೊಟ್ಟುಳೆ 
ಹೊಲಸು ಹೊಡೆ... ಎಂಬ ಪಕ್ಕಿಗಳವರೊಳೊಪ್ಪಿದವು (ಸಾಳ್ವಭಾ. 
೫-೨೧). "ಅಸಗವಕ್ಕಿ' ಪರಾ. ೩. ಒಬ್ಬ ಪ್ರಾಚೀನ ಕನ್ನಡ ಕವಿಯ 
ಹೆಸರು: ಕನ್ನಡಗವಿತೆಯೊಳಸಗಂಗನ್ನೂರ್ಮಡಿರೇಖೆಗಗ್ಗಳಂ (ಶಾಂತಿಪು. | 
೧-೧೧) ; ಗಜಗನ ಗುಣನಂದಿಯ ಮನಸಿಜನಸಗನ ... ಸುಮಾರ್ಗ। 


ಮಿದಜಕೊಳೆ ಲಕ್ಷ್ಯಂ (ಶಮದ. ೫). ೪. ಒಬ್ಬ ರಾಜನ ಹೆಸರು : |40 


ಬ 
ಒಗೆದ[೦] ತತ್ಯುಲದೊಳು ಜಸಮೊಗೆದಿರೆ ತತ್ಯುಲದೊಳಸಮ ಬಳನಸಗಂ 


(ಕಇಆ. ೭೪-೧೨-೬ ; 1170). ಅಗಸ್ಕ : ೧. ಬಡಗಿಯಂತೆ ಕೆತ್ತುವರ್‌' 
ಅಗಸನಂತೆ ಬೀಸಿ ಪೊಯ್ವರ್‌ (ಧರ್ಮಾಮೃ. ೩-೭೩); ಅಕ್ಕಸಾಲೆ | 
ಕುಂಬಾಜ ಆಗಸ ನಾವಿಂದ ಜೇಡ ಬೇಡನೆಂದು ನುಡಿಯುತ್ತಿ ಪ್ಪರು(ಗಣಭಾ. | 
೨೪೭-೪); ಆನೆಯ ಮಡುಹಿದ ಅಗಸನ ಕೆಡಹಿದ (ಪುರಂದ.೨-೭೬-೧೧) ; 
ಯಾರೂ ಇಲ್ಲದ ಊರಿಗೆ ಅಗಸರ ಮಾಳಿಯೇ ಮುತ್ತೈದೆ (ಗಾದೆ). 


೪೮೭ 


20 


25 


83 


45 


ಅಸಗವೊಯ್ದು 


ಅಸಗನ ಕಟ್ಟಿ ಇ ಓಂದು ಕಟ್ಟಿಯ ಹೆಸರು: ಅಲಿಂದಂ ಪಡುವ 
ಲಾಗಿ ನಡದು ಯಾರೆಯೂರ ಅಸಗನ ಕಟ್ಟೆಯ ಯೇರಿಯ ಪಡುವಲು 
ಸಲುವುದು (ಎಕ. ೩1೪, ಗುಂಡ್ಲು ಪೇ. ೧೨೭೬-೧೭ ; 1879). [?] 
ಅಸಗಗಾರಕ (ನಾ). ಅಗಸನ ವೃತ್ತಿಯ ಮೇಲೆ ಹಾಕುವ ತೆರಿಗೆ 
(7): ಯಾ ಮಠಕ್ಕೆ ಉತ್ತಾರವಾದ ಗ್ರಾಮಗಳಲ್ಲೂ ಯೂ ಹವಕಲು 
ಗಳಿಂದ ಬಾಹಕಾರಕದಿಂದ ಗಾಜನೂರ ಸೀಮೆ ಅನುಸಿನಕಟ್ಟಿ ಗ್ರಾಮದಿಂದ 
ಹಟಿಕಾರ ಮಗ ೨ಕ್ಕೆ ಗಂ॥ ೨ ಹುಡಿಕೆಕಾರಕೆದಿಂದೆ ಜನ ೨ಕ್ಕೆ nls 
ಹಂಬುಗಾರಕದಿಂದ ಜನ ಪಕ್ಕೆ ಗ ೧೮" ೩ ಆಸಗಗಾರಕದಿಂದ ಜನ ೧ಕೆ 
ಗ॥ ೩ ಅಂತ್ತು ಗಳ ॥ (ಎಕ. ೫111, ಕೀರ್ಥಹ. ೯೫-೬೧ ; 1709). 
[ಅಸಗ + ಕಾರಕ] 
ಅಸಗಗೋಡು (ನಾ). ಒಂದು ಊರಿನ ಹೆಸರು: ತಾಳವಾರನುಂ 
ಕಾಕಂಬಾಲಿ ಕಂಬಯ್ಯನುಂ ಅಸಗಗೋಡ ಸಿರಿಯೆಮ್ಮನುಂ (ಎಕ. ೩1, 
ಚಿತ್ರದು. ೭೫-೨೩ ; 941) ; ಅಸಗಗೋಡಗಾಮುಣ್ಣ (ಎಕ. ೫1, ಜಗಳೂ. 
೧೩-೧ ; 1010). [ಅಸಗ ಕೋಡ್ಕು] 
ಅಸಗಪೊಟ! "ಅಸಗವೊಟಕಿ? ನೋ. 
ಅಸಗಯ್ಯ (ನಾ). ಒಬ್ಬಾತನ ಹೆಸರು: ಪಣರವಾಡಿಯ ರಟ್ಟಿ ಗುಡ 
ನಣ್ನಪಯ್ಯಕ ಮಗ ಅಸಗಯ್ಯ (ಎಕ. ೪. ಚನ್ನರಾ. ೨೬೭-೧೩ ; 971). 
[ ಅಸಗ * ಅಯ್ಯ) 
ಅಸಗವಕ್ಕಿ (ನಾ). ಒಂದು ಶಕುನದ ಹಕ್ಕಿ: ಪಯಣದೊಳಶೇಷಶಕುನಂ 
ನಯಮ ಕುಡೆ ಕಾರ್ಯಸಿದ್ಧಿ ಸಮವಾಯಂ ದುರ್ನಯಮಾದೊ 
ಡಸಗವಕ್ಕಿಯ ನಯದಿಂದಿಷ್ಟಾರ್ಥಸಿದ್ಧಿಯಕ್ಕು ಮಮೋಘಂ(ಲೋಕೋಪ. 
೧೨-೫) ; ಪೆಣ್ಣಾಗೆ ಬೆಣ್ಣೆಗರಗಂ ಮುಂಗುರಿ ನವಿಲಸಗವಕ್ಕಿಯರೆಗಿಳಿ 
ಕಾರೇಡಂ ಗಿಡುಗಂ ... ತಾಂ ಪುಗೆ ಶುಭದಂ (ಲೋಕೋಪ. ೧೨-೧೯) ; 
ಸಾಳ್ವನರಳಿಗನಸಗವಕ್ಕಿ ಗಳ ಸಂಘಮೊಪ್ಪಿರ್ದುವಲ್ಲಿ (ರುಕ್ಮಾಂಗ. ೧೦-೫). 
[ಆಸಗ + ಪಕ್ಕಿ] 
ಅಸಗವನೆ (ನಾ). ಅಗಸನ ಮನೆ; ರಜಕಗೃಹ : ನೀರ ಪೊಟ್‌ ಪಾಡು 
ವೆಡೆ ಹೊಲಗೇರಿ ಪರೇತವನವಸಗವನೆ ಸಭೆ ದೇವಾಗಾರಂ ಚೌವಟಮೆಸೆ 
ದಿರ್ಪಾರವೆಯೆಂಬೆಡೆಗಳುಚಿತವೋಸಜಕಿಗೇಟಲ್‌ (ಲೋಕೋಪ. ೧೨-೫೩). 
[ಅಸಗ * ಮನೆ] 
ಅಸಗವರಿ (ನಾ). ಒಂದು ಬಗೆಯ ಆಟಿ: ಗುಡುಗು ಗುತ್ತಿನ ಚಿಂಡು 
ಗುಮ್ಮನ ಬಡಿವ ಕತ್ತಲೆಗುದ್ದು ಗಂಬದಗಡಣೆ ಕಣ್ಮುಚ್ಚಸಗವರಿ[ಪಾಠಾಂ. 
ಕಣುಮುಚ್ಚಾಟಿಸವಗ ಲಿ] ಹರಿಹಲಗೆ .. . ವಿನೋದದಲಾಡಿದರು 
(ಕುವ್ಕಾಆ. ೬-೨). [ಅಸಗ ಪರ್ಕಿ] 
ಅಸಗವೊಯ್‌ (ನಾ). ಅಗಸನ ಹೊಡೆತ; ಮಡಿವಾಳನ ಬಡಿತ: 
ಎಲ್ವಡಗಪ್ಪನ್ನೆ ಗಮೆತ್ತಿಕೊಂಡಸಗವೊ[(ಯ್ವೊ] ಯ್ಲೊಳ್‌ ತಡಂಬೊಯ್ದು 
(ಸಂಸಭಾ. ೧೦-೧೦೪) ; ಶಿಳಾಗ್ರದೊಳ್‌ ಭೀಮಾಟೋಪದಿಂ ಕೋಪದಿಂ 
ದಂದತೃದ್ಭುತಮಾಗಿರಲಸಗವೊಯ್ವೊಯ್ದಂ ಮಿದುಳ* ಸೊಸೆ (ನೀಮಿಫು. 
೬-೧೪೮). [ಆಸಗ-* ಪೊಯರ್ಕ್‌ಾ] 
ಅಸಗವೊಯಲ್‌ "ಅಸಗವೊಯ್ಲು' ನೋ. 
ಅಸಗವೊಯಿಲು "ಅಸಗವೊಯ್ಲು' ನೋ. 
ಅಸಗವೊಯನ್ಸ, ಅಗಸವೊಯ್ಲು, ಅಸಗವೊಯಲ್‌, ಅಸಗ 
ವೊಯಿಲು, ಅಸಗಹೊಯ್ಲು (ನಾ). - ಅಸಗವೊಯ್‌ : ಎರಡುಂ 
ಕರಪರಿಘದಿನಡಸಿ ಗುರ್ದಿ ಪೆಜಪಿಂಗುವಿನಂ ಮುರಿದಡಸಿ ಘಟ್ಟಸಿ ಪಿರಿ 
ಯಜಕಿಯೊಳ್‌ ಪೊಯ್ದನಸಗವೊಯ್ಲಂ ಭೀಮಂ (ಪಂಪಭಾ, ೩-೩೦); 
ಸಿಲೆಯೊಳಸಗವೊಯ್ಲಂ ಪೊಯ್ದುಂ (ಸಂರಾಮಾ. ೭-೫೭). ಅಗಸ 


ವೊಯ್ಲು : ಊರಸೀರೆಗಗಸಂ ಬಡಿನೆತ್ತನೆನಿಪ್ಪ ಜನದ ನಾಟ್ಗುಡಿ 


ಅಸಗೆವೊಯಲ್ಟೊಯ್‌ ೪೮೮ 
ನಿನಗಾಗಲ್ಯಗಸವೊಯ್ಲ ಸವಿಯಂ ತೋರ್ಪೆಂ (ಜಗನಿ. ೬-೭). ಅಸಗ 
ವೊಯಲ್‌: "ಅಸಗವೊಯಲ್ವ್ಹೊಯ್‌' ಪರಾ. ಅಸಗವೊಯಿಲು: | 
ಶಿಶುಗಳನು ಖಳದುರಾತ್ಮಕ ಕಂಸ ಕೊಂಡತ್ತಲತಿಮುಳಿದು ಶಿಲೆಯೊಳಸಗ 
ವೊಯಿಲನು ಹೊಯಿದು ಕೊಂದ (ಸಾಳ್ವಭಾ. ೧೧-೩). ಅಸಗಹೊಯ್ಲು: 
ಮಸಕದಿನಾ ಹರಿಯಾ ಕಂಸನನೆತಿ ತ್ತಿಯಸಗಹೊಯ್ಲಿಂ ಕೊಂದನಾಗ | 
(ನೇಮಿಸಂ. ೧೬-೧೪೪). [ಅಸಗ+ ಪೊಯ್ಲು] | 

ಅಸಗವೊಯಲ್ವೊಯ್‌ (ಕ್ರಿ). ಅಗಸನ ಹೊಡೆತವನ್ನು ಹೊಡೆ : 
ಅಸಗವೊಯಲ್ವೊಯ್ಯೆಯುಂ ಚಿತ್ರವಧಂಗೆ ಯ್ಕೆ ಯುಂ (ಅಜಿಪ. 
೧೧-೧೦ ವ). ಗಟಸಗಫಿಯಲ್‌ 3 + ಫೊಯ್‌,] 

ಅಸಗವೊಟಕಿ, ಅಸಗಪೊಟಕಿ (ನಾ). ಅಗಸನ ಹೊಳ್ಳೆ, ನದಿ:|1 
ಅಸಗವೊಟಕಿಯೊಳೊರ್ವಳಸಗನ ಪೆಂಡತಿ ಕುರುಡಪ್ಪಸಗಂಗೆ ಲಲಿತಾಂಗಂ | 
ಬಂದನೆಂದು ಪೇಲಕ್ಕೊಡೆ (ಧರ್ಮಾಮೃ. ೨-೫೫). ಅಸಗಪೊಲಕ : | 
ಮೂಡಮೊಗದೆ ತಣ್ಣಿಲಗದಪು ತೆಂಕಮೊಗದೆ ಪೋಗಿ ಆಸಗಪೊಟಕಿಯ 
(ಮೈಆರಿ. ೧೯೩೪, ೩೮-೧೯ ; 11ನೆಯ ಶತ). [ಅಸಗ ಫೊಟ್ಸ್‌,] 

ಅಸಗಹೊಯ್ಲು "ಅಸಗವೊಯ್ದು? ನೋ. 

ಅಸಗಲಾ (ಕ್ರಿ). ನಾಶಮಾಡು: ಮಸಗಿ ಮಹಿಶೂರವರ್ತಗುಳ್ಮೆಸಗ 
ಬಿದರ್‌ ನಾಡಪೀಡೆಯೊಡನಾರೆಯರಂ (ಅಪ್ರತಿ. ೩-೬೪). 

[ಅಸಗ್ಳು * ಅಟ್ಕ್‌. ಔ ತಮಿ. ಅಶಜ್ಲು - ಚಲಿಸು, 
ಅಲ್ಲಾಡು] 

ಅಸೆಗಿತಿ, ಅಗಸತಿ (ನಾ). ಅಗಸನ ಹೆಂಡತಿ; ಮಡಿವಾಳಿತಿ : ಗಾಣಿ [20 
ಗಿತಿ, ಅಸಗಿತಿ, ಕನ್ನಡಿಗಿತಿ, ಕೊಂಕಣಿಗಿತಿ (ಶಬ್ದಾನು. ೧೯೦ ಪ್ರಯೋ). 
ಅಗೆಸತಿ: ಕೀಳುಕೋಟಿಯೊಳೊಬ್ಬ ಅಗಸಾಲ ಸತ್ತರೆ ಮೇಲುಕೋಟಿಯೊ 
ಕೊಬ್ಬ ಅಗಸತಿ ಅಳುವಳು (ಪುರಂದ. ೨-೧೨-೩). [ಅಸಗ -ಇತಿ] 

ಅಸಗೆಡಿಸು (ಕ್ರಿ). ಹದಗೆಡಿಸು; ಹಾಳುಮಾಡು : ಅಸಗೆಡಿಪರು ರಾಜ | 
ಕಾರ್ಯವ ರಾಜ[ಜ್ಯ]ದಾವಸಗೆ ಮಸುಳಿಪ ಮಂತ್ರಿಗಳು (ಸೌಂದಕಾ. |25 
೧೩-೭೫). [ಅಸ್ಕ (ಆ ಹಸ) + ಕೆಡು * ಹ 

ಅಸಗೆಯ್‌ (ಕ್ರಿ). ಹದಗೊಳಿಸು; ಕ್ರಮಪಡಿಸು : ಪೂವಿನ ಬಿಲ್ಲ 
ನೇಜಕಿಸುವ ಬಂಡಬಸಂತನನಾಸೆಮಾಡುಪಿಂಮಾಪಿನರಲ್ಲ ಳಂಬನಸಗೆಯ್ತೆ 
ಳದಿಂಗಳ ಪಂಗುಗೊಳ್ವ ಬಲ್ಬೇಉದೆನುತ್ತ ಚಿತ್ತಭವನಾವನ ಮೆಯಿವಳಿ 
ಗೊಂಡು ಕಂಡ ತಾನ ಮರಳ್ಟು ವನೆನಲ್ಸೊಬಗೆಂತುಟೊ ಲಕ್ಷ್ಮ |30 
ಹಾಂಕನಾ (ಸೌಇಇ. 1%, ೨೬೭-೫೬; 1130). 

[ಅಸ್ಕ (ಆ ಹಸ) * ಗೆಯ್‌' (ಆ ಕೆಯ್‌,)] 

ಅಸಗೊಳ್ಳು, ಅಸಕೊಳ್ಳು, ಅಸುಗೊಳ್ಳು (ಕ್ರಿ). ವಶಕ್ಕೆ ಸಿಕ್ಕು | 
ಹಿಡಿತಕ್ಕೆ ದಕ್ಕು : ಅಸಗೊಳ್ಳ ದ ಅಗಡುಕುದುರೆಗಳನ್ನು ಸಾಗುಮಾಡು 
ವುದರಲ್ಲಿ ಇವನು ಜಾಣನಿದ್ದನು (ಪ್ರಾಚೀಹಿಂ. ೫೨) ; ಎಂಟು ಜನಾ... 1565] 
ಬಂದರ ಆಸಗೊಳ್ಳಲಿಲ್ಲರಿ ಅಂವಾ (ಗ್ರಾಮಾಯ. ೨೪೦). ಅಸಕೊಳ್ಳು : | 
ಟೀಪುವು ಎಷ್ಟು ಪ್ರ ಯತ್ನ ಮಾಡಿದರೂ ಬೇಲಿಯು ಅವನಿಗೆ ಅಸಕೊಳ್ಳಿ | 
ಲಿಲ್ಲ (ಚರಿಸಂ. ಸ ಚೇಲಿಯಂತೂ ಯಾತಕ್ಕೂ ಅಸಕೊಳ್ಳ ಜಾಗಾ 
ಕಳ್ಳದನಗಳಿಗೂ . . . ಅಸಾಧ್ಯವಾಗಿ ಸುತ್ತಲೂ 'ಮಾರ್ಗವಿ ಲ್ಲದ ಅತೆ] 
ಅಗುವುದು (ಕೃಷಿಪ್ರ. ೧೩೪) ; ನನೆಗೊಬ್ಬನಿಗೆ ಅದು (ಕುದುರೆ) ಅಸ!40 
ಕೊಳ್ಳಲಿಕ್ಕಿಲ್ಲ (ಮುಂಬಯಿ. ಕ. ೧-೩). ಅಸುಗೊಳ್ಳು : ಎತ್ತು ಗಳು | 

A ದೆ ಅವರನ್ನು ಕಿತ್ತಿ ಒಗೆದು ಮುಂಡೆ ಸಾಗಿ ತ್ಕ ವು (ಬೆಳಭಾ. | 

| 


5 


ನಡುಗು, | 


೧೪೫). [ಅಸ್ಸ * ಕೊಳ್ಳು (ಆ ಕೊಳ್ಳ್‌)) 

ಅಸಜ್ಜನ (ನಾ). ೧. ದುರ್ಜನ; ಕೆಟ್ಟಿಜನ. ೨. ಕುಲಸ್ತ್ರೀಯಲ್ಲ 
ದವಳು : ಮಾಯೆಯೆಂಬ ಸ್ತ್ರೀ ಅಸಜ್ಜನಭಾವದಿಂ ಪಣ್ಯಾಂಗನೆಯಾಗಿರು 
ತಿರ್ಶಳ್‌. (ಸದಗೋ. ೩೮-೩). [ಸಂ. (ಅಸತ್‌ * ಜನ)] 


45 


ಅಸಡ್ಪಾಳೆ 
ಈ 


ಅಸಡಾಳೆ "ಅಸಡ್ಡಾಳ್ಯ' ನೋ. 

ಅಸಡಿ "ಆಸಡಿ? ನೋ. 

ಅಸಡ್ಡಾಳ್ಕೆ, ಅಸಡ್ಡಾಳ, ಅಷಡ್ಕಾಳ, ಅಸಡ್ಡಾಳು (ನಾ). ೧. ಕ್ರಮ 
ವಿಲ್ಲದಿರುವುದು ; ಅಕ್ರಮ; ಅವ್ಯವಸ್ಥೆ : ಕಿಡಿಕಿಗಳು ಕಿರಿದಾಗಿ ಆಂದ 
ಗೇಡಿಯಾಗಿದ್ದಾವು ಬಿದಿರಿನ ಚಪ್ಪರ ಅಸಡ್ಡಾಳ ಸುರಿಯುತ್ತಿದ್ದಾವು 
ಎಂದು ಅವಳು ಕನಸಿನಲ್ಲಿಯೂ ಕಂಡಿರಲಿಲ್ಲ (ಅರಗಿ. ೬೮). ೨. ಕುರೂಪ; 
ಅಂದಗೇಡಿತನ: ಏನು ಎತ್ತರ, ಏನು ದಪ್ಪ, ಏನು ಆಸಡ್ಡಾಳ 
(ಹುಚ್ಚಾಟ. ೩೬). ಅ ಹ್ಠ ಡ್ನ ಳೆ: ೧. ಅನ್ಯಾಯದಲ್ಲಿ ಸಂಪಾದಿಸಿದ್ದು 
ಅಸಡ್ಡಾಳದಲ್ಲಿ ಹೋಯಿತು (ಗಾಜಿ). ಅಷಡ್ಕಾಳೆ: ೧. ಅಸಡ್ಡಾಳ 
ಸಾವಿರೆ ಇರಲಿ, ಆಡಂಬರ ಇದ್ದರೆ ಎಲ್ಲಾರೂ ಮುಂದೆ ಬರ್ರಿ ಅಂದಾರು, 
ಮರ್ಯಾದೆ ಮಾಡ್ಯಾರು (ದಾಕೂಟ. ೧೦೬). ಅಸಡ್ಡಾಳು : ೨. ಈ 
ಮೇರೆಗೆ ಕರಡಿಯ ಅವಯವಗಳೆಲ್ಲ ಅಸಡ್ಡಾಳಾಗಿ ಬಲವುಳ್ಳವಿರುತ್ತವೆ 
(ಮುಂಬಯಿ. ೩-೧೦೪). [2] 

ಅಸಡ್ಡಾಳ್ಯ, ಅಸಡಾಳ, ಅಸೆಡ್ಕಾಳ (ಗು). ೧. ಕುರೂಪವಾದ ; 
ಅವಲಕ್ಷಣವಾದ: ಅವನಂತಹ ಅಸಡ್ಡಾಳ ಮುಸುಡಿಯ ಮನುಷ್ಯನನ್ನು 

. ಈ ಮೊದಲಾದರೂ ನೋಡಿರಲಿಲ್ಲ (ಅಂಬಿಕೆ. ೯). ೨. ಕ್ಷುದ್ರ 

ವಾದ; ಅಲ್ಪವಾದ. ಅಸಡಾಳೆ: ೨. ಮಂಗಳೋದಯ ನಿತ್ಯಸರಮೇ 
ಶಂಗನಿ «ಶರು ಸರಿಯೆ ಸೊಡ್ಡಳ ಲಿಂಗದೇನನ ಸದೃಶವೇ ಅಸಡಾಳ 
ದೈವಗಳು (ಬಸಪ. ೫೩-೨೭). ಅಸಡ್ಮಾಳ: ೧. ಜಟ್ಟಿಗಳು ಅದಕ್ಕಿಂ 
ತಲೂ ಅಸಡ್ಡಾಳವಾಗಿದ್ದುದರಿಂದ ಅ ಚಿತ್ರ ಚಂದವೆಂದೇ ಹೇಳಬೇಕು 
(ಗಾಳಿಪ. ೬೪). ೨. ಎಂಥಾ ಅಸಡ್ಡಾಳ ನಾಟಿಕೆದೊಳೆಗೂ ಹೀಂಗ 
ಚಟಕ್ಕನ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲಿಕ್ಕೆ ಆಗೂದಿಲ್ಲ (ಹೊಸಂಸಾ. 
೧೩೪). [2] 


ಅಸಡ್ಡಾಳತನ (ನಾ). ಅಶ್ರದ್ಧೆ ; ಅವ್ಯವಸ್ಥೆ : ಇಂಗ್ಲಂಡದವರೆಗೆ ಬಂದು 


ನಮ್ಮ ಅಸಡ್ಡಾಳತನ ತೋರಿಸಬೇಕೆ ? (ಶ್ರೀರಂಗ. ೬೭). 
[ ಅಸಡ್ಡಾಳ + -ತನ] 


ಅಸಡ್ನಾಳು "ಅಸಡ್ಡಾಳ್ಕ' ನೋ. 
ಅಸಡ್ಡಿಸು (ಕ್ರಿ). ಅಲಕ್ಷ್ಯದಿಂದ ಕಾಣು; ಉದಾಸೀನಮಾಡು : 


ಕೆಲವು ಜನರಿಗೆ ಭೂತಕಾಲವನ್ನು ಅಸಡ್ಲಿಸುವ ಭೂತಬಾಧೆಯಾಗಿದೆ 
(ಕನ್ನನು. ೧-೧೫೩). [ಅಸಡ್ಡೆ * -ಇಸ್ಕು] 
ಅಸಡ್ಡೆ (ನಾ). ಆಸಕ್ತಿಯಿಲ್ಲದಿರುವುದು; ಅಲಕ್ಷ್ಯ; ಉದಾಸೀನತೆ: 
ಹಂಚಿಕೆಯು ಬಾರಿ ತಿಳುಹಿದಾಗ್ಳೂ ನೀವು ಅಸಡ್ಡೆಯಿಂದ ಕುಳಿತಿರುವುದು 
ತಿಳಿದುಬಂದುದರಿಂದ... ನಿಮಗೆ ಎಚ್ಚರಕೊಡೋಣಾಗುತ್ತದೆ (ಕುರುಕಾ. 
೫); ಸತ್ಯದ ಗುತ್ತಿಗೆ ತಮ್ಮದೊಂದೇ ಪಕ್ಷಕ್ಕೆ ಇದ್ದಂತೆ ಆವೇಶ ತಾಳಿ 
ಉಳಿದವರನ್ನು ಅಸಡ್ಡೆಯಿಂದ ನಡೆಸಿಕೊಳ್ಳುವುದು ಅನ್ಯಾಯ (ಯಕ್ಷಪ್ರ 
೧೮೩). 
ಅಸಡ್ಡೆ ಮಾಡು - ಅಲಕ್ಷ್ಯದಿಂದ ಕಾಣು; ಉದಾಸೀನಮಾಡು : 
ಅವರ ಎಚ್ಚರಿಕೆಯನ್ನು ಅಸಡ್ಡೆ ಮಾಡಿದ್ದರಿಂದ ಉಂಟಾದ ಘೋರ ಪಾಪ 
ಫಲವನ್ನು ಅನುಭವಿಸು (ಕೃವಾಭೀ. ೧೬೧) ; ನೀನು ಇಲ್ಲದ ಅಹಂಕಾರ 
ವನ್ನು ತೋರಿ ಅವನನ್ನು ಅಸಡ್ಲೆಮಾಡಿದಿ (ತೇಮೋಡ. ೯೯); ನನ್ನ 
ವರ್ತನೆ ಅಂಥ ಅಸಡ್ಡೆ ಮಾಡುವಂಥದೇನಿದೆ (ಕಪ್ಪುಹು. ೧೩). 
[ಆ ಸಂ. ಅಶ್ರದ್ಧಾ] 
ಅಸಡ್ಡೆಗೈ (ಕ್ರಿ). ಇ ಅಸಡ್ಡಿಸು : ನೀವು ನಮ್ಮ ಆಜ್ಞೆಗಳನ್ನು ಅಸಡ್ಜೆಗೈದೆ 
ವಿಚಾರ ನಮಗೆ ಹೇಗೆ ಗೊತ್ತಿರಬೇಕು (ಪ್ರವಾಇ. 11, ೩). 
[ಅಸಡ್ಡೆ * ಗೈ (ಆ ಕೆಯ್‌])] 
ಅಸಡ್ಠಾಳ "ಅಸಡ್ಡಾಳ್ಮ? ನೋ. 


ಅಸತಿ ೪೮೯ ಅಸದಳಿಸು 


ಅಸತಿ (ನಾ). ನೀತಿಗೆಟ್ಟ ಹೆಂಗಸು ; ಜಾರೆ: ಅಸತೀಸಂಕುಲದೂರನಂ ಅಸದನುಶಾಸನ (ನಾ). ದುಷ್ಟನಿಗ್ರಹೆ: ಅಸದನುಶಾಸನಂ ಸದವನಂ 


ಮನುಮುನೀಂದ್ರಾಚಾರನಂ (ಮದತಿ. ೧-೪೬); ಹಠಾತ್ತನೆ ಬಂದೆರೆಯನಿ ನೃಪಲಕ್ಷಣಮೊಂದು (ಪಂರಾಮಾ. ೬-೧೧೩) ; ಅಸದನುಶಾಸನಂ ರಘು 
ಗೆಯೆ ಜಾರನನಿತ್ತಳು ಅಸತಿ (ಗಾಥಾಸ. ೩-೯೭). [ಸಂ. ಅಸತೀ] ಕುಲಕ್ಕೆ ಕುಲವ್ರತಂ (ಪಂರಾಮಾ. ೧೧-೫).. 
ಅಸತಿವಸಥ (ನಾ). ಜಾರೆಯ ಮನೆ: “ಪಾದರದ ಮನೆಯಸತಿವಸಥಂ [ಸಂ. (ಅಸತ್‌ + ಅನುಶಾಸನ)] 
[ಪಾಠಾಂ. ವದನಂ] ೫ (ಮಂಗರಾ. ೫೯-೧೧). (ಸಂ. ಆಸತೀವಸಥ)] | 5| ಅಸದರ್ಥ (ನಾ). ೧. ಕೆಟ್ಟ ಅರ್ಥ; ತಪ್ಪು ವಿವರಣೆ. ೨. ಅನ್ಯಾ 
ಅಸತೀಕೇಳಿ (ನಾ). ಜಾರೆಯೊಡನೆ ವಿಹರಿಸುವುದು : ಸ್ಮರರಾಗಾಂಧತ್ವ ಯದ ಮಾರ್ಗದಲ್ಲಿ ಸಿಕ್ಕುವ ದ್ರವ್ಯ. ೩. ಕೆಟ್ಟ ಉದ್ದೇಶ; ತಪ್ಪಾದ 
ದಿಂದಂ ಪಗಲೊಳಮಸತೀಕೇಳಿ ಪೊಣ್ಮಲ್‌ (ಕಾದಂಪೂ. ೬೨೦). ಗುರಿ. ೪. [ಕಾವ್ಯಮಾ] ಕೆಟ್ಟ ಅರ್ಥ ಬರುವಂತೆ ಮಾತುಗಳನ್ನು 
[ಸಂ. ಅಸತೀಳೇಲಿ] ಬಳಸುವ ಒಂದು ಕಾವ್ಯದೋಷ; ಹದಿನೆಂಟು ಕಾವ್ಯದೋಷ 
ಅಸತು (ನಾ). ಒಂದು ಬಗೆಯ ಸುಂಕ: ತೋಂಟಕ್ಕೆ ಕರವಂದ ತಳ ಗಳಲ್ಲಿ ಒಂದು : ಅಸದರ್ಥಂ ವಿಸರೀತಕಲ್ಪನೆ . .. ಇನಿತುಂ ದೋಷಂ 
ಭೋಗಮಸತು ಮೊದಲಾಗೆ ಸರ್ವಬಾಧಾ ಪರಿಹಾರಂ (ಸೌಇಇ. 2-1, |10 ಗಳಷ್ಟಾದಶಂ (ಛಂದೋಂಬು. ಕಿ. ೧-೪೦). 
೫೨-೭೪; 1007); ತಳಾಜಗೊಲಿ ಅಸತನ್ಮಾಯವಿಂತಿನಿತುಮಂ(ಬೊಂಕಶಾ. [ಸೆಂ. (ಅಸತ್‌ ೬ ಅರ್ಥ)] 
೧೯೩೦, ಬಾಗೇವಾ. ೧೦೩-೪೪ ; 1165). "ಅಸತುದೆಅ? ಪರಾ. [?] ಅಸದರ್ಥಬೋಧನ (ನಾ). [ಕಾವ್ಯಮಾ] ನಿದರ್ಶನಾಲಂಕಾರದ 
ಅಸತುದೆಅ (ನಾ). "ಅಸತು' ಎಂಬ ಸುಂಕ: ಒಸೆದಿತ್ತರ್ಮ್ಮಾಜನಮಾ ಒಂದು ಪ್ರಭೇದ: ಒಂದು ವಸ್ತುವಿನೊಳಿರ್ಪುದೊಂದು ಕಾರ್ಯಂ 
ಬಸದಿಯ ಸೂಳೆಗೆ ವಿಶೇಷದಿಂ ಪರಿಯರಮೈಂದಸತುದೆಜಮೈಂದಿ ಕರವಡ ಲೋಗರ್ಗೆ ಪೊಲ್ಲದ ಕಜ್ಜಮಂ ತಿಳಿಪುವಂತಿರ್ಪುದೆಂದು ಪೇಟ್‌ (4) 
ವಿಸಿವಾಕೂಳ್ಳಾಳ[ಗೈ]ಯ್ದು ತಳಭೋಗೆವಿವ (ಸೌಇಇ. X1-, ೫೨-೭೭ ; | 15 ಅಸದರ್ಥಬೋಧನಮೆಂದುಂ ; ನಲ್ಬೆಯ್ತಮಂ ತಿಳಿಪುವಂತಿರ್ಪುದೆಂದು 
1007). [ಅಸತು * ತೆಜ್ಯ] ಪೇಟ್‌ (೪) ಸದರ್ಥಬೋಧನಮೆಂದುಂ, ಎರಡುಂ ನಿದರ್ಶನೆಯೆನಿಪುದು. 
ಸತೃಥೆ (ನಾ). ೧. ಕೆಟ್ಟಕಥೆ. ೨. ಕೆಟ್ಟವರ ವಿಷಯದ ಮಾತು ಎಂತೆನೆ:-- ಅಜಕಿಕೆಲ್ಲೂಡಂ ಕೊಂಡನರುಜುಬಿದೊಡಿದಿರಾಂಪುದರಿದು 
ಕಥೆ; ಕೆಟ್ಟವರ ಚರಿತ್ರೆ. [ಸಂ. ಅಸತ್ಯಥಾ) ಬಿದಿರೂರವರೆಂದಆಿಯುತೆ ಚಿಕದೇವೇಂದ್ರಂ ತಜಕಿತಜಸಿದಿರ್ಕೇರಿಯವರೆ 
ಅಸತ್ಕರ್ಮ (ನಾ). ಕೆಟ್ಟಕೆಲಸ : ಆಸತ್ಯರ್ಮಬಂಧಮಶುಭಮೆಂಬು ಸೊರ್ಕಂ ಮುಅಸದಂ (ಅಪ್ರತಿ. ೩-೬೦ ವೃತ್ತಿ, ೬೧). 
ದಕ್ಕುಂ (ಶಾಂತಿಪು. ೧೨-೫ ವ). [ಸಂ. ಅಸತ್ಯರ್ಮನ್‌] 20 [ ಅಸದರ್ಥ * ಬೋಧನ] 
ಅಸತ್ಕಾರೆ (ನಾ). ೧. ಸತ್ಕರಿಸದಿರುವುದು; ಸತ್ಕಾರವಿಲ್ಲದಿರುವುದು. ಅಸದಳೆ (ನಾ). ಅಸಾಧ್ಯ; ಅಶಕ್ಯ ; ಅತಿಶಯ : “ಅಸದಳಮೆಂದು 
೨. ಸತ್ವಹೀನವಾದ ಸ್ಥಿತಿ. ೧, ೨: ಅಸತ್ಯಾರಂ ನೀರಸಕ್ತೇತ್ರುದೊಳ್‌ ಅಸಾಧ್ಯ್ಮಂ” (ಕ ಶಸಾ. ೩೧-೬೬೩); ಹುಸಿಮುಸುಕಿದ ಲಿಂಗಾರ್ಚನೆಯೆಂ 
- ಅಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವ. ೨-೧ ವ). [ಸಂ.] ಬುದು 'ಅಸದಳದಖಿಳ ನರಕೆಂಗಳನುಂಬುದು (ದೀಕ್ತಾದೋ. ೧೧೯-೧೩); 
ಅಸಕ್ಕಾರ್ಯ (ನಾ). - ಅಸತ್ಯರ್ಮ: ಅಶ್ರದ್ಧೆಯಿಂದ ಮಾಡಿದುದು ಮೊಗಕ್ಕೆ ಪಿರಿದೊಪ್ಪುವ ಬಿಂಕದ ಸಂಕದೋಲೆಕರ್ಪಸದಳಮಾದ ಸಣ್ಣನಳೆ 
ಅಸತಾ ಕರ್ಯವಾಗುವುದು (ಆರ್ಯಧ. ೯೧). [ಸೆಂ. (ಅಸತ್‌ + ಕಾರ್ಯ)] | 25 (ae) ಕಂದ ವೈರಿವ್ಕೂಹವಸದಳವೆಂದೆನಿಪುದು(ಕುವ್ಯಾದ್ರೋ 
ಅಸತ್ಯತಿ' (ನಾ). ೧. ಕೆಟ್ಟಿಕಾರ್ಯ. ೨. ಕೆಟ್ಟಿಕಾವ್ಯ ; ದುಷ್ಕಾವ್ಯ. ೪-೪೦) ; ಆರು ಗೆಲಬಹುದರಸ ಕೇಳ್‌ ಕಾಮಾರಿಗಸದಳವಬಲೆಯರ 
೩. ಆದರಿಸದಿರುವುದು. [ಸಂ. (ಅಸತ್‌ * ಕೃತಿ)) ಕಣ್ಣೋರೆಗಳ ಕಾಲಾಟಕಳುಕದರುಂಟಿೆ (ತೊರರಾ. ೧-೫-೫೨) ; ನನ್ನಿಂದ 
ಅಸತ್ತು (ನಾ). ೧. ಇಲ್ಲದಿರುವುದು: ಅಸತ್ತು ಅಚಿತ್ತು ಅನಾನಂದಾದಿ ಯಾನ ನೆರವನ್ನೂ ನೀಡಲು ಅಸದಳ (ಧೂಮಮ. ೫೬). [1] 


ಗಳಿಲ್ಲದಂದು ಸಚ್ಚಿದಾನಂದ ಪರಬ್ರಹ್ಮ ನೀನೇ ಅಗಿ (ಸಿದ್ಧೇವ.೩೧); ಅಸತ್ತಿ| | ಅಸದಳಂ (ಅ). ಅತಿಶಯವಾಗಿ ; - ಅಸಮಾನವಾದ ರೀತಿಯಲ್ಲಿ : 
ನಿಂದ ಸತ್‌ ಹುಟ್ಟ ಲಾರದು, ಅಭಾವದಿಂದ ಭಾವ ಹೊರಡದು. ಈ ಸರ್ತ|30, ಮಿಸುಗುವ ಪೊಸಪಸೆಯೊಳಸದಳಮೆಸೆಯೆ ಪಸರಿಸಿ ಪೊಸಯಿಸಿದ ಪೊಸ 


ಅಸತ್ತೂ ಆಗಲಾರದು. ಶೂನ್ಯದಿಂದ ವಸ್ತುವಾಗಲಾರದು (ಯಕ್ಕಾರ. ಸುಸಿಲ ಮಸಕದ ಬಸದೊಳ್‌ ಬಸದಾಗಿಯುಂ (ಆದಿಪು. ೪-೧೨ ವ); 
ಪೀ. ೯). ೨. ಸತ್ಯವಲ್ಲದ್ದು. ೩. ಕೆಟ್ಟದ್ದು; ಹೇಯವಾದದ್ದು : ಅಸದಳಮಾಗಿಯು[ಮಾ] ನಮ್ಮ ಸೈನ್ಯಮಿಂತೊರ್ವರೊರ್ವರೊಳ್‌ ಸೆಣಸಿ 
ಮ್ಯಾಕ್‌ಬೆತ್‌ ತನ್ನ ಸ್ವಭಾವದಲ್ಲಿದ್ದ ಅಸತ್ತಿಗೆ ಮತ್ತು ಮಾಟಗಾತಿಯರ ಖಳವ್ಯಸನದೊಳೆ ಕೆಟ್ಟುದು (ಪಂಪಭಾ. ೧೨-೪೨) ; ಇಸುವಂಬನಂಬಿನಿಂ 
ಪ್ರಾರ್ಥನೆಗೆ ವಶವಾಗಿ ಪಾತಕಕ್ಕೆ ನಿಶ್ಚಯವಾಗಿ ಕೈ ವರ್ತಿಸುವ ಗಳಿಗೆಯಲ್ಲೇ ಖಂಡಿಸಿ ಗರುಡಧ್ವಜನ ಗಜದ ಮೊಗಚರ್ಮಮನರ್ನಿಸುವಿನಮಿಸೆ ಪೊಸ 
ನಿಜವಾದೆ ಸಂದಿಗ್ಭಾವಸ್ಥೆ ಉಂಟಾಗುತ್ತದೆ (ಸಾಹಿಪ್ರ. ೨೧೨). 35 ಮಸೆಯೆಂಬಸದಳಮೊಡನೆಆಗಿ ತುಣುಗಿ ಪಾಯ್ದುವು ಕೆಲವುಂ (ಶಾಂತಿಫು. 
[ಸಂ. ಅಸತ್‌] ೫-೬೦); ಶ್ರೀ ಮಜ್ಜಿ ನಮ ಜ್ಞ ನದ ಮಹಾಮಹಿಮಾತಿಶಯಮಸದಳಂ 
ಅಸತ್ಯ (ನಾ). ಸತ್ಯವಲ್ಲದುದು ; ಸುಳ್ಳು: “ಆಳೀಕಂ, ವಿತಥಂ, ಫೊಗಆಲ್‌ (ಅಜಿಪು. ೫-೧); ಜಯಮಂ ಧರ್ಮಕ್ಕೆ ಧರ್ಮ್ಮಾನ್ವಯಮನಸ 
ಮಿಥ್ಯಾ, ಮೃಷಾ, ಅನೃತಂ - ಈಜಿ ಅಸತ್ಯದ ಪೆಸರ್‌ ೨ (ಹಲಾಯು. ದಳೆಂ ಸಾಧುವರ್ಗ್ಗಕ್ಕೆ(ಎಕ. ೪11, ಶಿಕಾರಿ. ೧೩೬-೧೦; 1068); ಪೂರ್ವಾನು 
೨೩-೧೪೩) ; ಯಮವೆಂದರೆ ಬಿಡತಕ್ಕದ್ದು ; ಅದು ಹಿಂಸೆ ಅಸತ್ಯ ಸ್ತೇಯ ರಾಗಮಂ ಪ್ರಸ್ತಾವಿಸುವ ನೆವದಿಂ ಶ್ರವಣನಾಳದೊಳ್‌ ಸುಖಸುಧಾರಸಮ 


ದುರಾಚಾರ ಪರಿಗ್ರಹ ಎಂದು ಐದು ಪ್ರಕಾರ (ಹಿಂದಸಾ. ೧೦೫). [ಸಂ.]|48| ನಸದಳಂ ತಳಿಯೆ (ವರ್ಧಪು. ೪-೧೨ ವ). [೮ ಅಸದಳ] 
ಅಸತ್ಯವಾದಿ (ನಾ). ಅಸತ್ಯವನ್ನು ಹೇಳುವವನು; ಸುಳ್ಳುಗಾರ; | | ಅಸದಳಿಸು (ಕ್ರಿ). ಅತಿಶಯವಾಗು ; :ಅಧಿಕವಾಗು: ಅಸದಳಿಸಿ 


ತಂ. | ನಿಲೆ ಬುಧಂ ಕೂಟಕ್ರಿಯಾವೇದಿ ತಸ್ಕರನದ್ರುವ್ಮ ಮಾರ್ಮಲೆತು ಮುತ್ತಿದ ವಿಷಮವೀರರನದ್ರಿ ಕುಜಸಹಿತುಸುರಗಾಳಿಯ 
ನಸತ್ಯವಾದಿ . . . ಎನಿಕುಂ (ಜಾತತಿ. ೧೭-೨೨). (ಸಂ. ಅಸತ್ಯವಾದಿನ್‌] ಲೂದಿ ಹಾಜಸಿಸಿದನು (ತೊರರಾ. ೬-೨೭-೧೦) ; ಶ್ವಸನಸುತೆ ಸುಗ್ರೀವ 
ಅಸತ್ತ್ಯ (ನಾ). ೧. ಸತ್ವವಿಲ್ಲದಿರುವುದು. ೨. [ತತ್ತ್ವಶಾ] ಇಲ್ಲದಿರು ಪಿಪಿನೌಕಸರ ಸೇನಾನಾಥ ವಾಲಿಜರಸದಳಿಸಿದರು ನಿಜಪತಿಯ ಸೇವಾಭಿ 


ವುದು ; ಅಭಾವ: pi ವೆಂಬ ಸ್ವಭಾವವುಳ್ಳ ವಸ್ತುವೇ ಇಲ್ಲವೆಂದು |45 ಮಾನದಲಿ ( ತೊರರಾ. ೬-೨೭-೨೫). 
ಅಭಿಪ್ರಾಯ (ಹಿಂದಸಾ. ೫೦). [ಸಂ.] [ಅಸದಳ + -ಇಸ್ಯು] 


ಅಸದಾಖ್ಯಾತಿ 


ಅಸದಾಖ್ಯಾತಿ (ನಾ). [ಕಾವ್ಯಮಾ] (ವರ್ಣನಾಕ್ರಮದಲ್ಲಿ) ಲೋಕ | 
ದಲ್ಲಿ ವಸ್ತುತಃ ಇಲ್ಲದಿರುವ ಕೆಲವು ವಿಷಯಗಳನ್ನು ಉಂಟು ಎಂದು | 
ವರ್ಣಿಸುವ ಒಂದು ಕವಿಸಮಯ; ಇಲ್ಲದಿದ್ದರೂಉಂಟಿನ್ನುವುದು: 
“ಅಸದಾಖ್ಯಾತಿ ಎಂದರೆ ಇಲ್ಲದೆ ಇರುವುದನ್ನು ಇರುವಂತೆ ವರ್ಣಿಸು 
ವುದು” (ಕೈಪಿಡಿ. ೨೪೩) ; ಆತತ ಸತ್ಯವಿಸಮಯಂ ಜಾತಿದ್ರವ್ಯ ಕ್ರಿಯಾ 
ಗುಣಾಶ್ರಯಮಸದಾಖ್ಯಾತಿ ಸದಕೀರ್ತನಂ ನಿರ್ಣೀತಂ ನಿಯಮಾರ್ಥ 
ಮೈಕ್ಯಮೆನೆ ನಾಲ್ಕು ತೆಜಂ (ಕಾವ್ಯಾವ. ೮೪೫); ಉದಾ: ಸಲಿಲಾ 
ಶ್ರಯಮಾತ್ರದೊಳಂ ಕಲಹಂಸಪ್ರಭೃತಿ ನದಿಗಳೊಳ್‌ ಕಮಲ ಸಿತೋತ್ಪಲ 
ಕುನಲಯಾದಿ ಶೈಲಾವಲಿಯೊಳ್‌ ರತ್ನಾದಿಯುಂ ಪ್ರಯೋಗಿಸೆ ಪಡೆಗುಂ 
(ಕಾವ್ಯಾವ. ೮೪೬). (ಸಂ. (ಅಸತ್‌ + ಆಖ್ಯಾತಿ)) 
ಅಸದಾಗ್ರಹ (ನಾ). ಸಲ್ಲದ ಹಟ; ಅನುಚಿತವಾದ ಆಗ್ರಹ: 
ಬಿಸುಡುವುದಸದಾಗ್ರಹಮಂ ಪ್ರಸನ್ನ ಗಂಭೀರಚಿತ್ತದಿಂದಿದನವಧಾರಿಸು 
ಪುದು (ಆದಿಪು. ೧೪-೧೦೪) ; ಈವುದು ಜಾನಕಿಯನುಲಟವುದಸದಾ 
ಗ್ರಹಮಂ (ಪಂರಾಮಾ. ೧೨-೬೧). [ಸೆಂ. (ಅಸತ್‌ + ಆಗ್ರಹ)) 
ಅಸದೃಶ (ಗು). ೧. ಅಸಮಾನವಾದ; ತನಗೆ ಸಮಾನವಾದ 
ಬೇರೊಂದಿಲ್ಲದ: ವಿರಹಿತೇಂದ್ರಿಯಕರ್ಮಿಯಸದೃಶ ಪರಮಲಿಂಗ 
ಸಧರ್ಮಿ ಕರುಣಾಭರಿತ (ಬಸಪು. ೬-೩೭). ೨. ಅನುಚಿತವಾದ ; 
ಅನುರೂಪವಲ್ಲದ. (ಸಂ.] 
ಅಸದ್ವ್ಯಯ (ನಾ). ಅನ್ಯಾಯವಾದ ವೆಚ್ಚ; ಅನುಚಿತವಾದ 
ಖರ್ಚು: ಎಂತಾನುಂ ಪಡೆದ ಧನಮನಸದ್ವ್ಯೆಯಂಗೆಯ್ದೊಡೆ ಬಡತನ 
ಮಕ್ಕುಂ (ಸಂಚತಂ, ೩೦೧-೨) ; ತ್ಯಾಗ ಭೋಗೋಪಭೋಗಾದಿ ವ್ಯಸನ 
ಕೃಸದ್ವ ಯೆಂ ಮಾಡಿ ಕಿಡಿಸಿಯುಂ (ಸುಕುಮಾ. ೨-೫೨ ವ). 
[ಸೆಂ. (ಅಸತ್‌ + ವ್ಯಯ)] 
ಅಸದ್ವಾದ (ನಾ). ೧. ಕೆಟ್ಟ ಚರ್ಚೆ; ಅನುಚಿತವಾದ ವಾದ: 
ಕುಟಲನುನ್ನತಂ ಪಿರಿದಸದ್ವಾದಕುಶಲಂ ಧರ್ಮಮಾರ್ಗೇತರಂ ನಿಕೃಷ್ಟಂ 
(ಆರಾಚ. ೧-೪). ೨. [ಬೌದ್ಧ] ತತ್ತ್ವವಿಲ್ಲವೇ ಇಲ್ಲ ಎಂಬ ವಾದ: 
*ಶೂನ್ಶಂ ತತ್ತ್ವಂ ಎಂದರೆ ತತ್ತ್ವವಿಲ್ಲನೇ ಇಲ್ಲವೆಂದರ್ಥವು. ಈ ವಾದಕ್ಕೆ 
ಅಸದ್ವಾದವೆಂದು ಹೆಸರು? (ಹಿಂದಸಾ. ೪೬). 
[ಸೆಂ. (ಅಸತ್‌ + ವಾದ್ಯ)] 
ಅಸದ್ವಿಷಯ (ನಾ). ೧. ಯೋಗ್ಯವಲ್ಲದ ವಿಷಯ. ೨. ಸಲ್ಲದ 
ಇಂದ್ರಿಯಾರ್ಥ, ವಿಷಯಸುಖ: ಮನಮಂ ನಿಗ್ರಹಿಸುತ್ತಸದ್ವಿಷ 
ಯದತ್ತಲ್ಪೊರ್ದದಂತಾಗೆ ಮಾಡಿ (ಕಾದಂಪೂ. ೯೫೩). 
[ಸಂ. (ಅಸತ್‌ + ವಿಷಯ)) 
ಅಸನ, (ನಾ). ಅನ್ನ; ಆಹಾರ: ಹಸಿದು ಹಲವೂರೊಳಗೆ ತಿರಿತಂದಸನ 
ದೊಳಗು-ಂಬಾಗ ನಾಯ್ಡಿಟ್ಟಿಸಿದವೊಲಾಯ್ತು (ನಿಭಾಗ. ೫-೩-೨೭) ; 
ಹಸಿದ ಹಾರುವನಾಗಿ ಭಾಮೆಯೊಳಸನಮಂ ಪಡೆದುಣುತ (ಸಾಳ್ವಭಾ. 
ಪಶುಪತಿಯ ಪದವ ಪಡೆಯುವಡೆ ಹಸಿದರಿಗೆ ಆಸನವನು 
ಇಕ್ಕು (ಸರ್ವಜ್ಞ. ೬೪೨). [ಆ ಸಂ. ಅಶನ] 
ಅಸನ್ನ (ನಾ). ಹೊನ್ನೆಯಮರ : “ಅಸನಂ ಸೀತಸಾರಮೆನೆ ಹೊನ್ನೆ 
ಯದು? (ಮಂಗರಾ, ೩೫-೧೨), [ಸೆಂ.] 
ಅಸನಪರ್ಣಿ, ಅಶನಪರ್ಣಿ (ನಾ). ಹೊನ್ನೆಯ ಮರ. ಅಶನಪರ್ಣಿ : 
ಉಪರಾಜಿತೆ ಅಶನಪರ್ಣಿ (ನಾಟಕಾ. ಕಿ). (ಸಂ. ಅಶನಪರ್ಣಿನ್‌] 
ಅಸನಬೆಸನ (ನಾ). ಆಹಾರದ ಚಿಂತೆ; ಅನ್ನದ ವ್ಯಸನ: ಕಲಿದೇವ 
ಮುನಿಷನಾತ್ಮಜ ಸಲೆ ಮೂಜಗದೊಳಗೆ ಮೆಣಕಿವ ಮಾನವದೇವಂ ಗೆಲಿದಂ 
ಅಸನಬೆಸನನ ಛಲರಧಿಕೆಂ ಹಾಲಬಸವಿದೇವ ಮುನೀಸಂ (ಎಇ. 2೧೭1, 
[ಅಸನ್ಮ + ಬೆಸನೃ] 


೨೮-೩೮); 


೨-೩೪ ; 1260). 


೪೯೦ 


ನ 
ಲಾ 


ಮಾ 


20 


25 


30 


35 


40 


45 


ಅಸಮಜಸೆ 


ಅಸನರ್ಲಿ (ನಾ). ಉಪಾಯಗಾರ: ಅವನೇನು ಅಸನರಿ ಮನುಷ್ಯನಲ್ಲ 
(ರೂಢಿ). [2] 
ಅಸನರ್ಕಿ (ನಾ). (ಉಕ). ದುರ್ಬಲ; ಅಶಕ್ತ : ಹುಡುಗಿ ಹ್ಯಾಂಗ 
ಇದ್ದಾಳ ನೋಡಲಿಕ್ಕೆ? ಸ್ವಭಾವ ಹ್ಯಾಂಗ ಆದ? ಅಸನರಿ ಇದ್ರ ಮತ್ತ 
ಇವರ ತಿರಗಿದ್ದಾಂಗ (ದೀಪೂ. ೩೯). [?) 
ಅಸನಿ (ನಾ). ವಜ್ರಾಯುಧ: “ಅಶನಿ- ಅಸನಿ” (ಕಮದ. ೨೫೩ 
ಪ್ರಯೋ). [ಆ ಸಂ. ಅಶನಿ) 
ಅಸನೆಗ (ನಾ). ಒಂದು ಬಗೆಯ ಭೂಮಿ(9): ಕರಡಿಕೆಜಕಿಯ ಕೆಳಗೆ ಗಡ್ಡಿ 
ಮತ್ತರು ೧ ಅಸನೆಗಭೂಮಿ ಮತ್ತರುಂ೫ ೫೫x ಗವಿನು ೬ ೫ ಮತ್ತರು 
೧! ಮಂಗಳಮಹಾಶ್ರೀ (ಎಕ. ೪11, ಶಿವಮೊ. ೧೧೬-೨೬ ; 1173). [1] 
ಅಸಫ್‌ನೌಳೆರಿ (ನಾ). ಮಂತ್ರಿಯ ಉದ್ಯೋಗ (?): ಓೀಪು 
ಸುಲ್ತಾನರ (ಕಾಲದಲ್ಲಿ ಫೌಜುದಾರಿಯನ್ನೂ ಮತ್ತು ಆಸರ್ಫನೌಕರಿ 
ಯನ್ನೂ ಮಾಡಿದ್ದ ಆರುಣಾಚಲ ಪಂಡಿತ (ಮಹಾವಂ. 11, ೧೪). 
[+ ಅರ, ಪಾರ, ಅಸಫ್‌ನೌಕರಿ] 
ಅಸಬಡಿ (ಕ್ರಿ). ಅಗಸನು ಬಟ್ಟೆಯನ್ನು ಒಗೆಯುವಂತೆ ಹೊಡೆ, 
—ಬಡಿ; ಸದೆಬಡಿ: ಬಲುರಥವನಸಬಡಿದು ಸೂತನನಿಳುಹಿ ಹಯ 
ವೋಡಿದುವು ಮುಮ್ಮಳಿಸಿ ತನಿಗುದಿಗುದಿದು ಕೋಟಲೆಗೊಂಡುದರಿಸೇನೆ 
(ಕುವ್ಯಾದ್ರೋ. ೧೯-೩೬) ; ಅಸಬಡಿವುತಸುರೇಂದ್ರನತಿಸರಭಸದ ಸೌರಂ 
ಭದಲಿ ಬರೆ ಕಂಡಸುರಹರ ಮೂಗಿ ನಲಿ ಬೆರಳಿಟ್ಟೊಲೆದನವಯವವ 
(ತೊರರಾ. ೬-೫೩-೫೦) ; ಕೈಕಾಲುಗಳನಸಬಡಿದು ಕೆಡವುತೇಳುತ ಕೂಡೆ 
ಮೈ ನಡನಡುಗಿ ಬೆನರುತ . .. ಒಜಲಿದಳು ಖೇಚರಿ ಬೆಟ್ಟ ಬಿರಿವಂತೆ 
(ನಿಭಾಗ. ೧೦-೫-೪೦). [ಅಸ್ಯ + ಬಡ್ಮಿ] 
ಅಸಬಳ (ನಾ). ಸ್ವಚ್ಛ; ನಿರ್ಮಲ (?) : ಬಿಸಿಲತೊಟಕ ಯೊಳ್‌ ತೋರ್ಪ 
ಪುಸಿಜಲದೊಳು ಎಸೆಯವೇ ತೆರೆನೊರೆಗಳಸಬಳದೊಳಾ ಪರಿಯ ಪುಸಿ 
ರೂಪ ಮನವೆ ಕಾಣಿಸುವುದಿಂತು (ಮನೋವಿ. ೪-೧೯). 
[ಪ್ರಾ. ಆಸಬಲ - ಅಮಿಶ್ರಿತ, ನಿರ್ದೋಷ, ಪವಿತ್ರ ೮ ಸಂ. ಅಶಬಲ- 
ನಿರ್ಮಲ, ಶುಭ್ರ] 
ಅಸಭ್ಯ (ಗು). ಸಭ್ಯವಲ್ಲದ ; ಒಳ್ಳೆಯ ನಡತೆಯಿಲ್ಲದ : ಉಪಾಧ್ಯಾ 
ಯರ ಬಗ್ಗೆ... ಅಸಭ್ಯ ವೆನ್ನಬಹುದಾದ ರೀತಿಯಲ್ಲಿ ವರ್ತಿಸುವುದರಿಂ 
ದಲೂ ಶಿಸ್ತುಭಂಗದ ಪ್ರಸಂಗಗಳಿಂದಲೂ ವ್ಯಕ್ತಪಡುತ್ತಿದೆ (ಶಿಕ್ಷದ. 
೬೬೫), [ಸಂ.1 
ಅಸಭ್ಯತನ (ನಾ). ಒಳ್ಳೆಯ ನಡತೆಯಿಲ್ಲದಿರುವುದು : ಅಸಭ್ಯತನದ 
ದೋಷವು ನನ್ನ ಪಾಲಿಗೆ ಬರುವುದು (ಮಂಜುಕ. ೩೩). [ ಅಸಭ ್ಯ* -ತನ] 
ಅಸಮ (ಗು). ೧. ಸಮವಲ್ಲದ: ಅತಿರಥರಸಮಸಂಗರವಾಯ್ತು 
(ಕುವ್ಯಾದ್ರೋ. ೬-೪). ೨. ಸಮಾನವಿಲ್ಲದ; ಅಸದೃಶವಾದ: 
ಸ್ಮರನನುರಿಪಿಯುಂ ಕಾಮಿ ಸರ್ವೇಶ್ವರಂ ಮತ್ತಸಮೆಂ (ರಕ್ಷಾಶ. ೮೩). 
೩. ಬೆಸಸಂಖ್ಯೆಯ ; ವಿಷಮವಾದ. "ಅಸಮನೇತ್ರ' ಪರಾ. [ಸೆಂ.] 
ಅಸಮಂಜಸ (ಗು). ಸಮಂಜಸವಲ್ಲದ; ಅನುಚಿತವಾದ: ಗಡಿ 
ಪ್ರಶ್ನೆ ಪುನರ್‌ಪರಿಶೀಲನೆ ಅಸಮಂಜಸವಾದುದು (ತಾಯಿನಾ. ೧-೪ ; 
4-2-1965). [Xo] 
| ಅಸಮಚ್ಛದ (ನಾ). ಏಳು ಎಲೆಗಳಿರುವ ಬಾಳೆ: “ಅಸಮಚ್ಛದಂ 
ಸಪ್ತವರ್ಣಮೆನಲೇಳೆಲೆಯ ಬಾಳೆ” (ಮಂಗರಾ. ೩೪-೯). 
[ಅಸಮ 4 ಛದ] 
ಅಸಮಜಸೆ (ನಾ). ಅಸಮಾನವಾದ ಕೀರ್ತಿಯುಳ್ಳೆವಳು: ಅ ನಸು 
ವಸುಮತಿಯಸು ನಿಸುಗಳನಸಮಜಸೆ ಕಾಳಿಕಾಂಬೆ ಕುಂದಿಸುತಿರ್ಪ್ಪಳು 
(ಶಾಸಪ. ೪೯ ; 1179). [ಅಸಮ + ಜಸ -ಎ್ವ] 


ಅಸಮತೋಲ ೪೯ಗಿ ಅಸಮಾನತೆ 


ಅಸಮತೋಲ (ನಾ). ತೂಕವು ಸರಿಯಿಲ್ಲದಿರುವುದು ; ಏರು ಅಸಮಸಂಖ್ಯೆ (ನಾ). [ಗಣಿತ] ವಿಷಮಸಂಖ್ಯೆ; ಬೆಸಸಂಖ್ಯೆ : 


ಪೇರು : ಇವತ್ತಿನ ಪ್ರಸಂಗಸಾಹಿತ್ಯವನ್ನು ಪರಿಶೀಲಿಸಿದರೆ, ಈ ಅಸಮ ಉದಾ :--೧್ಯ ೩, ೫, ಪ, ೯: ಸಂಖ್ಯಾಗಣಿತದಲ್ಲಿ ಅಸಮ (066) 

ತೋಲದ ದೋಷ ಅದರಲ್ಲಿ ಬಿಂಬಿಸಿರುವುದು ಕಾಣಿಸುತ್ತದೆ (ಯಕ್ಷಬ. ಸಂಖೈಗಳನ್ನು ಕ್ರಮವಾಗಿ ಕೂಡುವುದರಿಂದ ಘನಸಂಖ್ಯೆಗಳನ್ನು ಪಡೆ 

೧೦೫). [ಅಸಮ * ತೋಲ] ಯುನ ಕ್ರಮವು ನಿಕೊಮಾಕಸ್ಸನಿಂದ ಬಂದುದು (ಗಣಿಚ. ೪೬). 
ಅಸಮನಯನ (ನಾ). ವಿಷಮ ಸಂಖ್ಯೆಯ ಕಣ್ಣುಳ್ಳವನು; ಶಿವ: | 5 [ ಅಸಮ + ಸಂಖ್ಯೆ) 

ಇಳೆಯೊಳಗತಿದಯಾಸರರಸಮನಯನನ ಭಕ್ತರೆಂಬರು (ಬಸಪು.| | ಅಸಮಸೆ, ಅಸವಸ್ಥೆ (ನಾ). ಅತ್ಯಲ್ಪವಾದ ಗಾಯ; ಸಣ್ಣಗಾಯ : 

೨೭-೩೦). [ಅಸಮ +೬ ನಯನ] ಅಸಮ[ಪಾಠಾಂ. ವ]ಸೆಗೆ ಮೈಯಳುಕದೆಜಗುವ ಹುಸಿವ ಜಾಜುವ 
ಅಸಮನೇತ್ರ (ನಾ). - ಅಸಮನಯನ: ಅಸಮನೇತ್ರನೆ ಬಸವನಾಮದಿ ಹೊಳೆವ ಹಣುಗುವ ಬೆಸುವ ಬಿಡಿಸುವ ದಿಟ್ಟವಾಳರು ಹೊಕ್ಕು ಹೆಣಗಿಡರು 

ನೆಸೆದನಲ್ಲದೆ ಬಸವನಿಳೆಗುದಯಿಸಿದ ಮಾತ್ರದೊಳಾತನಂ ನರಣಾತನೆನ (ಕುವ್ಯಾಸ. ೨-೧೦೫) ; ದೆಸೆದೆಸೆಗೆ ಹರಿದಖಿಳ ದೇವಪ್ರಸರವನು ನೀವ್‌ 


ಬಹುದೆ (ಬಸಪು. ೧-೨೮) ; ಅಸಮನೇತ್ರನ ಭಕ್ತರಂ ನಿಂದಿಸುವವಂದಿರ |10| ನೆರಹಿ ಮೇಲಿನ್ನಸಮಸೆಗೆ ಹೆದಜದಿರಿ (ಕುವ್ಯಾಕ. ೬-೨೪); ಎಸೆವರಿಜಕಿವರ್‌ 
ತೆಲೆಗಳಂ ಖಂಡಿಸುತಮಿರು (ಬಸಪು. ೪-೬೭). [ಅಸಮ + ನೇತ್ರ] ಫೊಯ್ತರುಬ್ಬುವರ್‌ . .. ಅಸಮಸೆಯನುಳಿದು ಕೈದುಡುಕುವರ್‌ 

ಅಸಮಬಲ (ನಾ). ಅಸಮಾನವಾದ ಶಕ್ತಿ ಯುಳ್ಳ ವನು: ಅಸಮಬಲ ಕುಸುರಿದಜಿದಡಗನಿರಜೊಟ್ಟುವರ್‌ ಮೆಟ್ಟುವರ್‌ (ಜೆ ಬ ಪು. ೩೮-೩೬). 
ಭವದ್ವಿಕ್ರಮಮಸಂಭನಂ ಪೆಜರ್ಗೆ (ಗದಾಯು. ಸ ಅಸವಸ್ಯೆ.: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ನವು * ಬಲ] [ಅಸ * ಮಸೆ) 

ಅಸಮಯ (ನಾ). ಸಮಯವಲ್ಲದ ಸಮಯ ; ಅಕಾಲ. [ಸಂ.]|15| ಅಸಮಸ್ತ (ಗು). ೧. ಅಪೂರ್ಣವಾದ; ಸ್ವಲ್ಪವಾದ. ೨. [ವ್ಯಾಕ] 

ಅಸಮಯಕೃತ (ಗು). ಅಕಾಲದಲ್ಲಿ ಮಾಡಲ್ಪಟ್ಟ ; ಅವೇಳೆಯಲ್ಲಿ ಸಮಾಸಮಾಡದ; ಒಟ್ಟಾಗಿ ಸೇರಿಸದ; ಬೇರೆಬೇರೆಯಾದ. [ಸಂ.] 
ಮಾಡಿದ: ತ್ರೈಕಾಲ್ಕಯೋಗಿ ಬಂದುದನೀ ಕುಸುಮಫಳಂಗಳಿಂದ | | ಅಸಮಾಂಬಕೆ (ನಾ). - ಅಸಮನಯನ : ನಂಬಿದರುಂಟಿ ನಿನ್ನಂತೆ 
ಮಸಮಯಕೃತ ಭೃಂಗೀಕೀರಕೇಕಿಕೋಕಿಳ ಕಾಕಳಿಯಿಂದಆದು ಬನ ಲೋಕದೊಳಸಮಾಂಬಕ ಶರಣರನು (ತ್ರಿಭುತಿ. ೧೯-೧೫). 
ದೊಳಜಸಿದೆನಾಗಳ್‌' (ಚಂದ್ರಪು. ೨-೮೧). [[ಅಸಮಯ + ಕೃತ] [ಅಸಮ + ಅಂಬಕ] 

ಅಸಮರ್ಥ (ಗು). ೧. ಶಕ್ತಿಯಿಲ್ಲದ; ದುರ್ಬಲವಾದ ; ಕೈಯಲ್ಲಿ |20| ಅಸಮಾಕ್ಷ (ನಾ). ೧. - ಅಸಮನಯನ: ಅಸಮಾಸ್ಷಲಿಂಗಕ್ಕೆ ಅನ್ಯ 
ಸಾಗದ: ಭಕ್ತಕೆ ಸಮರ್ಥರು ಅಸಮರ್ಥರೆನಲುಂಟಿ (ಬಸವ. ೬೮೨). ದೈವವ ಸರಿಯೆಂಬನ ಬಾಯಲ್ಲಿ ಮಸೆದ ಕೂರಲಗಸಿಕ್ಕಡೆ ಮಾಣ್ಟನೇ 
೨.[ಕಾವ್ಯಮಾ]-ಅಸಮರ್ಥಪದ : ಅಸಮರ್ಥಮಪ್ರತೀತಂ ನಿಸಂಧಿ (ಬಸವ. ೫೬೭) ; ಅಶನಕ್ಕೆ ಹರಿಯದಿರು ಅಸಮಾಕ್ಷನಡಿಯ ಬಿಡದಿರು 
ವಿಪರೀತಕಲ್ಪನಂ ಕಷ್ಟಂ ನೀರಸಮೆಂದು ದೋಷಮಿವು ಸಮನಿಸುಗುಂ (ಸರ್ವಜ್ಞ. ೯೧). ೨. ಒಂದು ಬಗೆಯ ಪಕ್ಷಿ; ಹೊಂಗಾಗೆ; ಹೆಂಗ: 
ಪದಡೊಳ್‌' ಪದಾಗಮಜ್ಞರ ಮತದಿಂ (ಕಾವ್ಯಾವ. ೪೩೫). [ಸಂ.] “ ಅಸಮಾಕ್ಷಮೆನೆ ಹಂಗಮಕ್ಳು* (ಮಂಗರಾ. ೫೨-೮). 

ಅಸಮರ್ಥಪದ (ನಾ). [ಕಾವ್ಯಮಾ] ಉದ್ದಿಷ್ಟಾರ್ಥವನ್ನು ಸ್ಪಷ್ಟ 25 [ಸಂ. (ಅಸಮ + ಅಕ್ಷಿ -)] 
ವಾಗಿ ತಿಳಿಸದ ಪದ: *ತೆಜಕಿದಿರೆ ತದ್ವಾಚಕತೆಯನಜಾಪಲ್‌ ನೆಜಿಯ | | ಅಸಮಾಖ್ಯಾತ (ನಾ). ಪ್ರಸಿದ್ಧಿ ಹೊಂದದ್ದು ; ಹೇಳದ್ದು : ಜನರಿ 
ದುದೆ ಕೃತಿಯೊಳಸಮರ್ಥಪದಂ? (ಕಾವ್ಯಾವ, ೪೩೬). ಉದಾ: ಗಹುದೇ ನಿನಗೆಯಲ್ಲದೆ ವಿನುತಿಸಲು ಲಿಂಗದ್ವಯಮೆನಲವನಿಯೊಳಸಮಾ 
ಉರಗಾಳಿ ನಂದನಾವಳಿ ತರತರದಿಂಡೆಆಗಿ ಜಳಭೃದಂತಿಕದೊಳ್‌ ಖ್ಯಾತವೆನಲನ್ಮರಿಗದೇಕಹುದು (ಬಸಪು. ೩೮-೬೬). (ಸಂ.] 
ಮಾಣ್ಣಿರದೆ ಕುಡಿದುಪ್ಪುನೀರಂ ಧರೆಗಿನಿದಂ ಕಣಕಿವುದಿಂತಿದೇಂ ಅಸಮಾಧಾನ ಹ ಸಮಾಧಾನವಿಲ್ಲದಿರುವುದು; ಅತೃಪ್ತಿ ; 
ವಿಸ್ಮಯಮೋ (ಕಾವ್ಯಾನ. ೪೩೭). [ಅಸಮರ್ಥ * ಪದ್ಮ) 30, ಅಶಾಂತಿ; ಕ್ಷೋಭೆ : ಶಾಲೆಯ ಸ್ಥಿತಿ ಚೆನ್ನಾಗಿಲ್ಲವೆಂದು ಜನತೆಯಲ್ಲಿ 

ಅಸಮರ್ಪಕೆ(ಗು). ಸಮರ್ಪಕವಲ್ಲದ; ತೃಪ್ತಿ ಕರವಾಗಿಲ್ಲದ : ಬಹಳ ಅಸಮಾಧಾನವಾಗಿದೆಯಂತೆ (ಕಾವೇರಿ. ೯೪). [ಸೆಂ] 

ಅಸಮಾನ (ಗು). ೧. ಹೋಲಿಕೆಯಿಲ್ಲದ ; ಸದೃಶವಿಲ್ಲದ : ಅಸಮಾನ 


ಖರ್ಚುಮಾಡಿ ಹೊಗೆನಳಿಗೆ ಅಥವಾ ಕಂಡಿಯನ್ನು ರಚಿಸಿದರೂ ಅವು 
ಹೊಗೆ ಹರಡುವುದನ್ನು ತಡೆಯುವುದಕ್ಕೆ ಆಸಮರ್ಪಕವಾಗಿವೆ (ಅಡುಸಾ. | ಮೆನ್ನೊಳಿರ್ವರ ಪಸಾಯಂ (ಶಾಂತಿಪು. ೪-೮೧). (ನಾ). ೨. [ಸಂಗೀತ] 
೨೯). ([ಸಂ.1 ಸ್ವರದೋಷಗಳಲ್ಲಿ ಒಂದು ಬಗೆ: ಕಂಪಿತ... ಅಸಮಾನ ಕಾಲಹೀನ 


ಅಸಮಲೋಚನ (ನಾ). - ಅಸಮನಯನ : ವಸುಧೆಯೊಳ್‌ ಕಾಮಿತ |35, ವೆಂಬ ಹದಿನೈದು ಸ್ವರದೂಷಣಂಗಳಂ ತೊಣಕಿದು (ವಿನೇಕ.೨೩೬). [ಸಂ.] 
ಫಲಂಗಳನಸಮಲೋಚನನಿತ್ತು ಪರಿಪಾಲಿಸುವನೆಲ್ಲಾ ಕಾಲಬೊಳು| | ಅಸೆಮಾನಗಾರ (ನಾ). ೧. ಹೋಲಿಕೆಯಿಲ್ಲದವನು; ಅಸದೃಶ 
ಕಾರುಣ್ಯಭಾವದಲಿ (ಬಸಪು. ೩೮-೭೭). [ಅಸಮ * ಲೋಚನ] | ನಾದವನು : ಕುಸುಮಾಲನದೀಂ ಹೊಸ್ಮಾಾತೀನ್ಬಾಣ್ಬೀಗ ಅಸಮಾನ 
ಅಸಮವಗೆ (ನಾ). ಅಸಮಾನವಾದ ಶತ್ರು, ವೈರಿ: ಮಗುವ | ಗಾರಾ ಮೈದಾರಸೂ (ಹುಟ್ಟಹ. ೧೦೧): ೨. ಸೂಕ್ಷ್ಮಮನಸ್ಸಿನವನು 
ಹಿಡಿತಕ್ಕಿನಿತು ಬಲಮ್ಮಾಕೆಯನ್ಮು ಬಿಡಬೇಕಸಮವಗೆಯ ಮ್ಯಾ ಕ | (ದಕ). [ಅಸಮಾನ * -ಗಾರ (< -ಕಾಅ)] 
(ನವಮೋ. HORN RN ಪಗ] 40 ಅಸಮಾನಗಿರಿ MHA ೧. (ಉಕ). ಛಾವಣಿಯ ಅಲಂಕಾರಕ್ಕಾಗಿ 
ಅಸಮನಿಭೂತಿ (ನಾ). ಅಸಮವಾದ ಐಶ್ವ ರ್ಯ; ಸದೃಶ! | ಕಟ್ಟು ವ ಬಟ್ಟಿ ; ಮೇಲ್ಕಟ್ಟು ; ; ವಿತಾನ. ೨. ನವಿಲುಗರಿಯಿಂದ 
| 


ಮಾ. 


ಸಂಪತ್ತು: ಆಸ ಮವಿಭೂಶಿಗಳನುವಾರ್ಜಿಸುವೊಡೆ. ಜನ ತ 0 ಸಿ ಮಾಡಿದ ಅಲಂಕಾರದ ಕುಂಚ (ದಕ. *). 
ಯಮಂ ಮಾಟ್ಬುದು (ಚಂದ್ರಪು. ೪-೨೧). [ಅಸಮ * ವಿಭೂತಿ] [4 ಮರಾ. ಅಸ್ಮಾನ್‌ಗಿರೀ] 
ಅಸಮಶರ (ನಾ). ವಿಷಮಸಂಖ್ಯೆಯ ಬಾಣಗಳುಳ್ಳವನು; ಪಂಚ ಅಸಮಾನತೆ (ನಾ). ೧. ಹೋಲಿಕೆಯಿಲ್ಲದಿರುವುದು; ಸದೃಶ 
ಶರ; ಮನ್ಮಥ: ಅ ಪುರದುಪವನದೊಳಸಮಶರೆ ಕಿತ ತರ ಗಜ ವಿಲ್ಲದ್ದು. ೨. ವ್ಯತ್ಯಾಸ ಹೆಚ್ಚಾಗಿರುವುದು. 
ಗರ್ಜಿಸದ ಕೃತಕಗಿರಿಗಳಿಲ್ಲ (ಸಂರಾಮಾ. ೧-೧೦೭ ವ). [ಅಸಮ + ಶರ] [ಸಂ. ಅಸಮಾನತಾ] 


45 


ಅಸಮಾಪ್ತ 


ಅಸಮಾಪ್ತ (ಗು). ಮುಗಿಯದಿರುವ ; ಅಸಂ ಪೂರ್ಣವಾದ. [ಸಂ.] 
ಅಸಮಾಯುಧ (ನಾ). - ಅಸಮಶರ : ವಿಲಾಸದಿಂ ಜಕೋಡಿಸಿದನಾತ 
ನೀತನಸಮಾಯುಧನಂ (ಪಂರಾಮಾ. ೩-೬೧); ಲತಾಂಗಿ ಪೋಲ್ತ 
ಳಸಮಾಯುಧ ಮೋಹನ ಮಂತ್ರಶಕ್ತಿಯಂ (ಮಲ್ಲಿಪು. ೩-೯೭). 
[ಅಸಮ + ಆಯುಧ] 
ಅಸಮಾಸತೆ (ನಾ). [ವ್ಯಾಕ] ಸಮಾಸವಾಗಿಲ್ಲದಿರುವುದು; ಭಿನ್ನ 
ಪದವಾಗಿರುವುದು: ಕ್ಷಿತಿಯೊಳ್‌ ರೂಢಾನ್ವರ್ಥಾಂಕಿತಮೆಂದಾ ನಾನು 
ಮಜಾಗೆ ಮೂದೆಜನಸಮಾಸತೆಯೊಳ್‌ ನೆಲಸಿರ್ಪುದು ನಿ ಶ್ಚಿತನಾಮಂ 
(ಶಮದ. ೭೬). (ಸೆಂ. ಅಸಮಾಸತಾ] 
ಅಸಮಾಸ್ತ್ರ (ನಾ). ೧. ಬೆಸಸಂಖ್ಯೆಯ ಬಾಣ. ೨. - ಅಸಮಶರ : 
ಕಡುಪಿಂ ತಗುಳ್ಲು ನಟ್ಟಲೆನಸಮಾಸ್ತ್ರವಕ್ರತೆಯೊ ದೈನಿಕಮೋ ನಿನಗೇನ 
ನೆಂಬೆಂ (ಕಾದಂಪೂ. ೯೨೧). [ಅಸಮ + ಅಸ್ತ್ರ] 
ಅಸಮಾಸ್ತ್ರತೆ (ನಾ). ಸಮವಲ್ಲದ ಎಂದರೆ ಬೆಸಸಂಖ್ಯೆಯ ಬಾಣ 
ಗಳಿರುವುದು : ಅಖಿಳಲೋಕಗುರುವಂ ಭರದಿಂದಸಮಾಕ್ಷನನಿರದಾರ್ದಿ 
ಸುವಸಮಾಸ್ತ್ರತೆ ಜಲಧಿಶಯನ ವಸುಧೆಯೊಳುಂಟೀ (ಗಿರಿಕ. ೭-೨೯). 
[ಸೆಂ. ಅಸಮಾಸ್ತ್ರತಾ) 
ಅಸಮಿಸಿ "ಅಸಿಮಿಸಿ? ನೋ. 


೪೯.೨ 


ಅಸಲುಸನದು 


ಅಸರಪಸರ (ನಾ). ಅವಕಾಶ ; ಆಸರೆ; ಸಲಿಗೆ: ಅನಿಂದ್ಯರಾಜಭವನ 
ಪುರೋಭಾಗದೊಳಿರ್ದು ನಡೆದೆರೆದರ (ದ) ನರೆನಿಸಿ ಲೋಭಕ್ಕಸರಪಸರ 
ಮಿಲ್ಲದಿರ್ದ ಬಚ್ಚರ ಪಸರಂಗಳುಮಂ (ಶಾಂತಿಪು. ೩-೧೫ ವ). 
[ಆಸರ್ಯ (4 ಅವಸರ) + ಪಸರ] 


5| ಅಸರಫಿ (ನಾ). ಸುಮಾರು ಹದಿನಾರು ರೂಪಾಯಿಗಳಷ್ಟು ಬೆಲೆ 


ಯಿದ್ದ ಒಂದು ಚಿನ್ನದ ನಾಣ್ಯ, ಮೊಹರು: ನಾನು ನಿಮಗೆ 
ಇವುಗಳ ಬೆಲೆಯನ್ನು ಹೇಳಬೇಕೆಂಬ ಹಾಗೇನೂ ಇಲ್ಲ. ಒಂದೊಂದಕ್ಕೆ 
ಒಂದೊಂದು ಅಸರಫಿಯನ್ನು ಕೊಟ್ಟುಬಿಡಿರಿ (ಎಕಾಶ. ೩). "ಅಷರಥಿ? 
ಷರಾ. [+ ಪಾರೆ. ಹಿಂ. ಅಷರ್ಥಿೀ) 


10| ಅಸಲ್‌, ಅಸಲ್ಕು ಅಸ್ಸಲ್‌ (ಗು). ೧. ಮೂಲವಾದ ; ಮೊದಲಿನ; 


ಅಸಮಾಕ್ಷೆ (ನಾ). ಚೆನ್ನಾಗಿ ನೋಡದಿರುವುದು ; ವಿಮರ್ಶೆಮಾಡ |. 


ದಿರುವುದು. (ಸಂ. ಅಸಮಾಕ್ಷಾ] 

ಅಸಮಾಕ್ಷ್ಯಕಾರಿ (ನಾ). ವಿಮರ್ಶೆಯಿಲ್ಲದೆ ಕೆಲಸಮಾಡುವವನು ; 
ಮುಂದಾಲೋಚನೆಯಿಲ್ಲದೆ ಕೆಲಸಮಾಡುವವನು: “ಜಾಲ್ಮಃ, 
ಅಸಮಾಕ್ಷಕಾರೀ- ೨ ವಿಚಾರಿಸಿ ನೋಡದೇ ಕಾರ್ಯವನ್ನು ಮಾಡುವವನ 
ಹೆಸರುಗಳು, ಆತುರಗಾರ? (ಸಿದ್ಧಾಂತಿ. ೨೮೧). 

[ಸೆಂ. ಅಸಮಾಕ್ಷ್ಯಕಾರಿನ್‌] 

ಅಸಮಾಕ್ಷ್ಯಕಾರಿತ್ವ (ನಾ). ನಿಮರ್ಶೆಯಿಲ್ಲದೆ ಕೆಲಸಮಾಡುವುದು; 
ವಿಚಾರಮಾಡದೆ ಕೆಲಸಮಾಡುವುದು. [ಸಂ.] 

ಅಸಮೇಕ್ಷಣ (ನಾ). - ಅಸಮನಯನ: ಅಸಮೇಕ್ಷಣಂ ವಿಷವಂ ಧರಿಸಿ 
ತನುವಕ್ಷಯದೊಳಿರೆ ಗಂಡುಡುಗಿ ಪೆಣ್ಣಾಗನೇ ಶೌರಿ (ಬಸಪು. ೫೪-೩೭). 

[ಅಸಮ * ಈಕ್ಷಣ] 

ಅಸಮ್ಮತ (ಗು). ೧. ಒಪ್ಪಲಾಗದ. (ನಾ). ೨. [ಕಾವ್ಯಮಾ] 
ಒಂದು ವಾಕ್ಯದೋಷ : ಅನರ್ಥಕ, ಶ್ರುತಿಕಕೋರ... ಅಸಮ್ಮತ, 
ಅಪಭಂದಸ್ಸು, ಮತಿಭ್ರಷ್ಟ, ದುಷ್ಟ, ಅಸತ್ಯ್ರಿ)ಯೆಯೆಂಬ ವಾಕ್ಕದೋಷ 
ವಿಲ್ಲದೆ (ವಿವೇಕ, ೨೨೬). [ಸೆಂ.] 

ಅಸಮ್ಮತಿ (ನಾ). ಸಮ್ಮತಿಸದಿರುವುದು ; ಒಪ್ಪದಿರುವುದು ; ಇಷ್ಟ 
ವಿಲ್ಲದಿರುವುದು : "ತನ್ನ ಅಸಮ್ಮತಿಯನ್ನು ತೋರಲೆಂದೇ ಕ್ಷತ್ರಿಯರು 
ವೈದ್ಯರಾಗರು ಎಂದನು (ಮಣಿಸ. ೪). ([ಸಂ.] 

ಅಸರಂತೈೆ (ಗು). (ಉಕ) ಅವಿಶ್ರಾಂತವಾದ; ನಿರಂತರವಾದ : 
ಮೈಯಮಲೆಯ ತಲೆಯಲ್ಲಿ ಎಲ್ಲ ಅಸರಂತ ದೇವಲೀಲೆ (ಕಮೇಘ. 
೧೧-೧೩) ; “ನನ್ನೊಡನೆ ಮಾತ್ರ ಎಲ್ಲರದೂ ಅಸರಂತ ಜಗಳವಾಗುತ್ತಿದೆ 
ಯೇನೋ? (ಅರಗಿ. ೯೩). [ಆ ಸಂ. ಅಶ್ರಾಂತ] 

ಅಸರಂತ್ಯ (ಅ). ಯಾವಾಗಲೂ; ಅವಿಶ್ರಾಂತವಾಗಿ : ಅಸರಂತಾ ಈ 
ಬಡವರ ಕೇಳಿ ಕೇಳೀ (ಹುಚ್ಚಾಟ. ೯೯-೮). [ಆ ಅಸರಂತ್ಮ]) 

ಅಸರಣಿ (ನಾ). ಸರಣಿಯಿಲ್ಲದಿರುವುದು (?) : ಆದುದೆಮಗಂದೆ 
ಬೇಡಿತ್ತು ಬಂದುದು ಎಂದು ಉಸುರಿ ಕೇಳಿಹಪಗೆಯರೇನೆಂಬ ಪರಿ 
ಯೆನಲು ಅಸರಣಿಯ ಮಾತನೆಮಗಣಜಕಿಪುವುದು ನೀವೆನೆಲು (ಇಹರ. 


[2). 


೩೮-೨೪). 


45 


a 


ಮುಖ್ಯವಾದ. ೨. ಚೊಕ್ಕುವಾದ ; ಅಪ್ಪಟಿವಾದ ; ಸಹೆಜವಾದ ; 
ಘನವಾದ: ನಿಂ ಚಢಾಯಿ ಮಾಡುವ ನೀತಿ ಅಸಲ್‌ ನಿರ್ಭೀತಿ ಹೇಳಿಕೇಳಿ 
( ಸೂರ್ಯಪಾ. ೨೦-೧೧). (ನಾ). ಷ್ಮಿ ಮೂಲಧನ; ಬಂಡವಾಳ; 
ಬಡ್ಡಿ ಗಾಗಿ ಕೊಟ್ಟ ಮೊದಲಿನ ಹಣ. ಅಸಲು: ೩. ಕೊಟ್ಟ ಅಸಲು 
ಹಣಕ್ಕೆ ಒಂದು ನಿಯಮಪ್ರಕಾರ ಕೂಡಿಸಿ ಹೆಚ್ಚಿಗೆ ಕೊಡುವ ಹಣಕ್ಕೆ 
ಬಡ್ಡಿಯೆಂದು ಹೆಸರು (ಕುರುಕಾ. ೩೩); ಅಸಲು ಬಡ್ಡಿ ಎಲ್ಲಾ ಕಳೆದು 
ಮೇಲೆ ೫೦ ರೂಪಾಯಿ ಕೈಗೆ ಬಂದರೆ ಆದೇ ಹೆಚ್ಚು (ಮಗಮಾಂ. ಆ೨) ; 
ಆತನ ಮೂಳೆಗಳನ್ನು ಎಷ್ಟು ಸವೆಸಿದರೂ ಬಡ್ಡಿಯ ಹೊರೆಯೇ ಇಳಿಯು 
ವುದಿಲ್ಲ; ಮತ್ತೆ ಅಸಲಿನ ಮಾತು ತೆಗೆಯುವುದೇ ಬೇಡ (ಚಿಗುಬ. ೭); 
ಅಸಲುಯಿಲ್ಲದೆ ಬಡ್ಡಿಯಿಲ್ಲ, ಮೊಸರುಯಿಲ್ಲದೆ ಮಜ್ಜಿಗೆಯಿಲ್ಲ (ಗಾದೆ); 
ಅಸಲಿಗೆ ಮೋಸ ಲಾಭಕ್ಕೆ ಗುದ್ಧಾಟ (ಗಾದೆ). ಅಸ್ಸ ಲ್‌: ೩. ನಮ್ಮ 
ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ ಶಬ್ದಗಳಿಂದರೆ ಕಚೇರಿ... 
ನಾಮರ್ದ, ಅಸ್ಸಲ್‌' ಇತ್ಯಾದಿ (ಭಾಷಾಶಾ. ೧೬೬). 
ಅಸಲ್‌ ಅಧಿಕಾರ - ಒಂದು ಹುದ್ದೆಗೆ ಹೊಂದಿಕೊಂಡು ಹೋದ 
ಅಧಿಕಾರ : ಚೀಫ್‌ ಕೋರ್ಟನವರು ಅಸಲ್‌ ಅಧಿಕಾರ ಚಲಾಯಿಸು 
ವಲ್ಲಿ (ಗ್ರಾಮಾಕ. ೧೭೪). ಅಸಲ್‌ ಮಾಲು- ಶುದ್ಧವಾದ ವಸ್ತು: ನಮ್ಮ 
ಕಂಪೆನಿ ಅಸಲ್‌ ಮಾಲು ಪ್ರಚಾರಕ್ಕೆ - ಹತ್ತುಜನಕ್ಕೆ ಗೊತ್ತಾಗೂಕೆ 
ನಾವು ನಿಮ್ಗೆ ಹೇಳ್ತಾ ಇದ್ದೀವಿ (ಮಾಮನೆ. ೯೨). 
[+ ಹುಂ. ಅಸಲ್‌, ಅಸಲು; ಮರಾ, ಅಸಲ್‌; ಅರ, ಅಸ್‌, 
ಅಸ್ಪಲ್‌"] 
ಅಸಲಸನದು "ಅಸಲುಸನದು' ನೋ. 
ಅಸಲು "ಅಸಲ್‌ ನೋ. 
ಅಸಲುಕ್ರೆಯ (ನಾ). ನಿಜವಾದ ಬೆಲೆ; ಮೂಲಬೆಲೆ; ಒಬ್ಬರು 
ಕೊಂಡುಕೊಂಡ ಬೆಲೆ: ಈ ಮನೆಯ ಅಸಲುಕ್ರಯವೆಸ್ಟು? (ರೂಢಿ). 
[ಅಸಲು (ಆ ಅಸಲ್‌) * ಕ್ರಯ] 
ಅಸಲುಖರೀದಿ (ನಾ). ೬ ಅಸಲುಕ್ರಯ : ಈ ಆಸ್ತಿಯನ್ನು ಅಸಲು 
ಖರೀದಿಗೇ ಕೊಂಡುಕೊಂಡೆ (ರೂಢಿ). [ಅಸಲು (ಆ ಅಸಲ್‌)* ಖರೀದಿ] 
ಅಸಲುಪ್ರತಿ (ನಾ). ಮೂಲಪ್ರತಿ : ಈ ದಾಖಲೆಯ ಅಸಲುಪ್ರತಿ 
ಕಚೇರಿಯಲ್ಲಿದೆ (ರೂಢಿ). [ಅಸಲು (ಆ ಅಸಲ್‌) * ಪ್ರತ್ಕಿ] 
ಅಸಲುಸನದು, ಅಸಲಸನದು (ನಾ). ಮೂಲಪತ್ರ : ಅಸಲುಸನದು 
ಶ್ರೀಸ್ವಾಮಿಗಳವರ ಮರಠಕೆ ವಾಪಸು ಕೊಡುವುದು (ಮೈಆರಿ. ೧೯೩೪, 
೫೨-೧೫ ; 1812). ಅಸಲಸನದು : ಯಿ ಸನದ್ದಿ ನಕಲಂನೂ ಶಿರಸ್ತೇ 
ದಾರರ ದಪ್ತರಕೆ ಬರಸಿಕೊಂಡು ಅಸಲಸನದಂನು ಹೆಚೆ ತಿಂಮಯನ ವಶಕೆ 
ಕೊಡುವದು (ಎಕ. ೪1, ಕೊಪ್ಪ. ೪೮-೫೧ ; 1811). 
[ಅಸಲು (ಆ ಅಸಲ್‌) * ಸನದು. / ಅರೆ. ಅಸ್ಲ್‌ ಸನದ" - ಮೂಲ 
ಪ್ರಮಾಣಪತ್ರ) 


ಅಸಲಿ ೪೯೩ 
ಅಸಲಿ (ನಾ). ಕೊರಳಿಗೆ ಹಾಕಿಕೊಳ್ಳುವ ಒಂದು ಬಗೆಯ ಆಭರಣ : 
ಕತ್ತಿನಲ್ಲಿ ಅಡ್ಡಿಕೆ, ಅಸಲಿ, ಬಂದಿ, ಜೋಮಾಲೆ, ಏಕಾವಳಿಸರ, ಹನು 
ಮನ ತಾಳಿ, ಹುಲಿಯುಗುರು (ಮಲ್ಲಿ. ೪೦). 
[*- ಮರಾ, ಹಸಲೀ, ಹಸಳೀ ; ಹಿಂ, ಹಸಲೀ. / ಸೆಂ. ಅಂಸಲೀ] 
ಅಸಲೆ (ನಾ). ಆಶ್ಲೇಷಾ ನಕ್ಷತ್ರ : ಅಸಲೆ ಮಳಿಗೆ ಸಸ್ಲೆ ಬೆಟ್ಟಕ್ಕೆ ನೆಗೀತು 
(ಗಾದೆ). [ಆ ಸಂ. ಆಶ್ಲೇಷಾ] 
ಅಸಲೇಕಾರ (ನಾ). ಮುಖ್ಯಕರ್ತ : ಯಾ ಹಣಕ್ಕೆ ಪಟಣದಿಂದ ಅಸಲೇ 
ಕಾರ ನಜರಾಣಿ ಮೋಮುಲಕಿ ಅರವಾಸಿಗೆ ಬಹದರು ಜಾಮಿಾನಾಗಿ( ಹೈದರ. 
[<£ ಅಸಲ್‌ + -ಕಾರೆ (ಆ -ಕಾಜ)] 
ಅಸವನೆ (ನಾ). - ಅಸಗವನೆ : ಅಸವನೆಗೆ ಕೆಯ್ಸೆ ತೋಂಟಕ್ಕೆ ಸಿಂಹ 
ದ್ವಾರಗೃಹಕೆ ಪೊಲೆನನೆಗಾಳ್ಗಾಂ ಬೆಸವೋದೆನೆಂದು ಪುಂಶ್ಚಲಿ ಸುಶೀಲೆ 
ಪೋಕುಂ (ಮದತಿ. ೮-೪೯); ಅಸವನೆಗಂಗಳಕ್ಕೆ ತಲೆವಾಗಿಲೆಗಚ್ಚನೆ 
ನೋಡಲೀಆ್‌ಲಿಂಗೊಸಗೆಗೆ ನೋಂಪಿಗಂಗಡಿಗೆ ಬಾಡಿನ ಸಂತೆಗೆ ಬಾಯಿ 
ನಕ್ಕೆ ಪೋಪೆಸಕದೆ ಪಾಂಬರೊಳ್‌ ನೆರೆವರಂ ಕುಲನಾರಿಯರೆಂಬುದೇ 
(ಸೌ. XX, ೨೪೮-೪೩ ; 1226). 
[ಅಸ್ಯ * ಮನೆ] 
ಅಸವರ (ನಾ). ಅವಸರ (7): ಶ್ರೀಮನುಮಹಾಪ್ರಧಾನ ಹಿರಿಯ 
ಹೆಡೆಯ ಅಸವರ ಮಾರಯ್ಯಂಗಳ ಸಂನ್ನಿಧಾನದಲು (ಎಕ. ೪11, ಶಿವಮೊ. 
೬೫-೨; 1204). [< ಸಂ. ಅವಸರ] 
ಅಸವರ್ಣ (ಗು). ಸವರ್ಣವಲ್ಲದ ; ಬೇರೆ ವರ್ಣಕ್ಕೆ ಸೇರಿದ; 
ವಿಜಾತೀಯ. "ಅಸವರ್ಣಸ್ರ್ರೀ' ಪರಾ. [ಸಂ.] 
ಅಸವರ್ಣಸ್ರ್ರೀ (ನಾ). ಸವರ್ಣಳಲ್ಲದ ಹೆಂಗಸು; ವಿಜಾತೀಯ ಸ್ರೀ: 
ಕುಲಪತಿಗಳಾದ ಕಣ್ವರಿಗೆ ನಿಜವಾಗಿ ಈಕೆ ಅಸವರ್ಣಸ್ತ್ರೀಯಲ್ಲಿ ಜನಿಸಿರ 
ಬಹುದೆ ? ಒಂದು ಪಕ್ಷದಲ್ಲಿ ಸಂದೇಹವೇತಕ್ಕೆ ? (ಶಾಕುಂತ. ೧೦-೨೫). 
[ಅಸವರ್ಣ + ಸ್ತ್ರೀ] 
ಅಸವಸ, ಅಸವಸ್ಥೆ, ಅಸಿವಸಿ (ನಾ). ೧. ತ್ವರೆ; ಆತುರ; ಸಂಭ್ರಮ: 
 ಅಸವಸವವಸರನೆನಿಕ್ಕು” (ಶ ಬ್ಹಮ ಂ. ೬೨); *“ಅಸವಸವೆಂದೊಡವ 
ಸರಂ” (ಕಬ್ಬಿ ಕೈ. ೫೪); ಅಸವಸದೊಳಾದ ಮನದೆಜಕದಿನೆಆಗಿ ಪೊಡೆ 
ವಟ್ಟು (ಆದಿಪು.೩-೩೬ವ); ಅಸವಸದಿಂ ಪಟಗೆಯ್ಯಂ ಕಸಮಂ ಸೋದಿಸದೆ 
ಬಿತ್ತಿದೊಕ್ಕಲಿಗನವೊಲ್‌ (ಕಾವ್ಯಾವ. ೪೫೪); ಬರೆ ತನ್ಮುನಿ ಫೊರಿಗೆ 
ವನೇಚರನಸವಸದೆಆಗಿದಂ (ವರ್ಧಪು. ೧೦-೩೩) ; ಅಸವಸದಿನಬಲೆಯರ 
ನೆಚ್ಚಿಸನೆ ಕುಮಾರನನಿದೇನೊ ಮಾರನ ಬಗೆ (ಪುಷ್ಪ ಪು. ೧೨-೮೭); 
ನಿದ್ರಾತರುಣಿಯನಾ ಧರಣಿಪಾಲಕನು ಅಸಿಯಳದೊರ್ವಳ* ದೊರ 
ಕೆಲ್ಯಾಣುತ್ತ ಸವಸದಿಂ ಪೊಜಮಡಿಸಿದನು (ಜಯಕಾ. ೮-೬೩). ೨. ಹಿಂದು 
ಮುಂದು ನೋಡದಿರುವುದು ; ದುಡುಕುವುದು : ಬಸದಿಗೆ ಬಿಟ್ಟೀ 
ಧರ್ಮಮನೊಸದು ಕರಂ ಸಲಿಸುತಿರ್ದರ್ಗಕ್ಕುಂ ಪುಣ್ಯಂ ಅಸವಸದಿ ಕೆಡಿಸಿ 
ದವರ್ಗಳು ಪಸುವುಂ ಬ್ರಾಹ್ಮಣನ ಕೊಂದ ವಧೆ ಸಮನಿಸುಗುಂ (ಮೈಆರಿ. 
೧೯೩೮, ೩೮-೧೭ ; 1121) ; ವೃಥಾಳಾಪದಿನಸವಸದಿಂ ಕಾಮದಿಂ ಕೋಪ 
ದಿಂ... ಎಲ್ಲಂದೆದಿಂ ದೇವ ನಿಮ್ಮಂ ಸ್ಮರಿಯಿಪ್ಪಂತಿತ್ತು (ರಕ್ಷಾ ಶ. ೭೦); | 
ದಳ್ಳುರಿಯೊಳಡಗು ಹೋಗೆಂದೊಡೆಯನು ಬೆಸಸಿದಡೆ ನಾನಾಟೆನೆನಬಾರ 
ದೆಂಬಾಗಳಸವಸದೊಳಿವಕಲಸಿ ಸೆಡೆದೆನಾದಡೆ ಕೊಟ್ಟ ಬೆಸನ ನಡಸುವೆನೆಂಬ 
ನುಡಿ ಸಡಿಲವಾಗದೇ (ಹಚಕಾ. ೧೧-೩೪) ; ಅನಿವೇಕಿಗಳಸವಸದಿಂದವ | | 
ಧೀರಣೆಗೈದು ಪಟ್‌ಯೆ... ಸೈರಿಪುದು ಗುಣದೊಳಗ್ಗಳಂ (ನೀಕಿಮಂ. 11, 
೧೧೧) ; ಅಸವಸದಿಂದ ಕೊಟ್ಟು ಮಿಡುಕುವುದ ಕ್ಕ ೦ತೆ ವಿಚಾರಿಸಿ, 
ವಿಮರ್ಶಿಸಿ ಸತ್ಪಾತ್ರದಲಿ ಕೊಟ್ಟು ಸಮಾಧಾನವನ್ನು ಪಡೆಯುವುದು ಲೇಸು si 
(ದಾಬುತ್ತಿ. ೩೬). &. ಅಸ್ತವ್ಯಸ್ತ ; ತಾರುಮಾರು ; “ ತಾಅವ£ಮಾ] | 


೧೦೧). 


ಶಿ. 


15 


25 


30 


35 


40 


ಅಸಹನೀಯತೆ 


ಜಕಾದುದಸವಸಂ” (ವಸ್ತುಕೋ. ೧೧೬-೩೩). ೪. ಅವಶ್ಯ : “ಅಸವಸ 
ಮೆಂಡವಶ್ಯಂ * (ಕಶಸಾ. ೨೪-೪೯೭). ಅಸೆವಸ್ಸೆ : ೩. “ಅಸವಸೆಯೆಂ 
ದೆನಲವಶ್ಯಮಕ್ಕುಂ * (ಕವಿಕಂ. ೨೦೦). ಅಸಿವಸಿ: ೧. ತತ್ತಿಯನ್ನೊ 
ಡೆದು ಮರಿಯನ್ನು ಹುಡುಕಾಡುವ ಅಸಿವಸಿಯ ಅವಿವೇಕವು ಅವಳಿಗೆ 
ಹೊರತು (ನಿರಾಭ. ೨೯-೧೭) ; ಹುಸಿಯೆ ಅಸಿವಸಿ ಸಾಕು (ಉಯ್ಯಾಲೆ. 
೨೯-೮); ಅದಕ್ಕೆ ದೊರೆತಷ್ಟೆ ಜ್ಞಾನದಿಂದ ಅಸಿವಸಿಯಲ್ಲಿ ಅದು ಸಿದ್ಧಾಂತ 
ಕಟ್ಟಲು ಹೆಣಗಾಡುವದು (ಬೆಳಗು. ೧೯).. 
ಅಸವಸಬಡು - ಆತುರಪಡು ; ಸಂಭ್ರಮಿ ಸು: ಸನ್ನೆಹವೆಸಗು 
ರಣಕ್ಕೆ ತರುವರಾಗಸವಸಬಡದಿರು ಫೋಪೆ ದ್ವಾರಕಿ ಗೆಂದೆನಾ ವಿಷ್ಣು 
(ಜಿನಭಾ. ೬೪-೨). [ಅಸ್ಕ * ವಶ] 
ಅಸವಸಂಗೊಳ್‌ (ಕ್ರಿ). ೧.ಆತುರಪಡು; ಸಂಭ್ರಮಿಸು. ೨. ಬಾಡು; 
ಕಂದು : ಬಸವಳಿದನಕಟಕಟ ಹಾಯೆಂದು ರಾಮನಾಲಿಸಿದೊಡನದಂ 
ಸಿಡಿಲ ಢಗೆ ತಟ್ಟ್ರಿದವನವೋಲಸವಸಂಗೊಂಡು ಶೀತೋಪಚಾರಂಗೈದು 
ಸಂತವಿಸಲಾ ಚಾರರು ನಸುತೆರೆದು ಮುಚ್ಚಿ ರ್ದ ಕಣ್ಣಳೆಂ (ಕೇಷರಾ. ೩-೪೪). 
[ ಅಸವಸ + ಕೊಳ್‌] 
ಅಸವಸೆ "ಅಸವಸ' ನೋ. 
ಅಸವಸ್ಯೆ "ಅಸಮಸೆ? ನೋ. 
ಅಸವಳಿ (ಕ್ರಿ). ಶಕ್ತಿಗುಂದು; ಆಯಾಸಗೊಳ್ಳು ; ಬಳಲು: ವಸುಧೆ 
ಬಾಯ್ಬಿಡೆ ದೆಸೆಗಳಸವಳಿದು ಮಜುಗೆ (ಹಚ ಕಾ. ೯-೧೧); ಮಗನ 
ಮೊಗಮಂ ನೋಡಿ ಕೆಟ್ಟಿನಿನ್ನೇವೆನೆಂದು ಅಸವಳಿದು ( ಸಮ್ಯಕ್‌. ೯-೧೫); 
ಅತಿವಿಸಯ ಕಾಳೋರಗೆ ಕಡಿವುತಿರಲಸವಳಿಯೆ ಪಾಲಿಸುವನಚ್ಮುತನಲ್ಲ 
ದಾರುಂಟು (ನಿಭಾಗ. ೧೧-೧೫-೨೪) ; ವಿಕಸಿತ ಸುಖದೊಳದ್ದ ಮನನೆದ್ದ 
ರೋಮಾಂಚಮಸವಳಿದ ಕೈ ಮಸುಳ್ಹ ಮಕರಪತ್ರದ ಕದಪು... ಅಳಿದ 
ತಿಲಕಂ ಪರೆದ ಕುರುಳ್‌ ಸೊಪ್ಪಾದಧರಮೊಪ್ಪಿತಾ ಕಾಂತೆಗೆ (ಜೈಮಿಭಾ. 
೧೧-೨೫) ; ಹಸಿವು ಬಾಯಾರಿಕೆಯೊಳಸವಳಿದು ಬೀಳುತ್ತ ಬರಲು 
(ಗಣೇಶ. ೪-೧೨). [ಅಸ್ಕ + ಅಳ್ಳಿ (ಆ ಅಟಕ್ಕಿ)) 
ಅಸವೆ (ನಾ). ಅಮ್ಮಿಕಲ್ಲು(?):“ಅಸವೆ-ಅಸಮ?(ರಾಮಾಶ್ವ. ಕೋಶ): 
ವಾರಗೇರಿಯೊಳೇಜುಂಜೌವನದ ನೀಆಕೆಯರ ... ಕೈಯೆಡೆಯೊಳ್‌ 
ಮೆಯ್ಮುಡಿದುಂ, ಕಂದಿನೊಳ್‌ ಕುಂದಿಯುಂ ಅಸವೆಯೊಳಸಕಳಿದುಂ 
ಸುಯ್ಯೊಳ್‌ ಸುಗಿದುಂ (ರಾಮಾಶ್ವ. ೨-೨೧). [?) 
ಅಸಹ (ನಾ). ೧. ಸೈರಣೆಯಿಲ್ಲದಿರುವವನು. ೨. ಹಗೆ; ಶತ್ರು (?): 
ನಡೆದ ನೆಲಂ ರಣೋರ್ನ್ವರೆಯೊಳಂತನಿತುಂ ತನಗಜ್ಜಪಜ್ಜರಿಂ ಪಡೆದ 
ನೆಲಂ ದಲೆಂಬನಸಿಗನ್ಮನೃಪಾಳರನಿಕ್ಕದುಂತೆ ಕಿಟ್ತಡೆ ಕಡುದೋಸವೆಂಬ 
. ನಸಹಂ ಮಿಗೆ ಬೆಂಗುಡೆ ಪತ್ತೆ ತಾನೆ ಬೆಂಗುಡುವವೊಲೆಂಬನೇನದಟನೋ 
ಕಲಿ ರೇಚಣದಣ್ಣನಾಯಕಂ (ಎಕ. ೪11, ಶಿಕಾರಿ. ೧೯೭-೩೩ ; 1181). 
[ಆ ಸಂ. ಅಸಹನ] 
ಅಸಹಕಾರ (ನಾ). ಸಹಕರಿಸದೆ ಇರುವುದು: ಈ ಕ್ರಾಂತಿಯನ್ನು 
ಆಗಿಸುವುದಕ್ಕೆ ಸಾಧನೆ ಗಾಂಧೀಜಿಯ ಅಹಿಂಸೆ ಮತ್ತು ಅಸಹಕಾರ 
(ರಾಮರಾ. ೩೭). [ಸಂ] 
ಅಸಹನ (ನಾ). ೧. ಸೈರಣೆಯಿಲ್ಲದಿರುವುದು; ಕೋಪ. ೨. ಶತ್ರು; 
ಹೆಗೆ. [ಸಂ.] | 
ಅಸಹನೀಯ (ಗು). ೧. ಸಹಿಸಲಾಗದ : ದುಃಖ ನನಗೆ ಅಸಹನೀಯ 
ವಾಗಿತ್ತು (ಕುಂಕುಮ. ೮೮). ೨. ಸಹಿಸಬಾರದ. [ಸೆಂ.] 
ಅಸಹನೀಯತೆ (ನಾ). ಸಹಿಸಲಾಗದಿರುವಿಕೆ: ಅದೇ ನಗೆಯನ್ನು 
ನಕ್ಕನು. ಅದರ ಅಸಹನೀಯತೆಯನ್ನು ವಾಸುವಿಗೆ ತಡೆಯಲು ತುಂಬ 
ಕನ್ಫವಾಯಿತು (ಬಾಡಿಬ. ೬೧). (ಸಂ. ಅಸಹನಸೀಯತಾ) 


ಅಸಹನೆ 


೪೯೪ 


ಅಸಾಧುಜನ 


ಅಸಹನೆ (ನಾ). - ಅಸಹನ ೧,೨: ಹತ್ತಿಕ್ಕಿದ ಭಾವನೆಗಳು ವಿಕಾರದ | | ಅಸಹ್ಯಭಾವನೆ (ನಾ). ಅಸಹ್ಯಭಾವದಿಂದ ಕೂಡಿರುವುದು : ಅಸಹ 


ರೂಪವನ್ನು ತಾಳಿದಾಗ ಆಸಹನೆಯನ್ನು ತೋರಿ ಮಗನನ್ನು ದಂಡಿಸು 
ತ್ತೀರಿ (ರಂಗಕೋ. ೧೨೬). (ಸಂ. ಅಸಹನ] 
ಅಸಹಾಯ (ಗು). ೧. ಸಹಾಯಕನಿಲ್ಲದ: ಅಸಹಾಯ ಸಾಹಸ 


ವಿನೋದಿ (ಕವಿರಾ. ೩-೨೨೯). ೨. ಇತರರ ಸಹಾಯವಿಲ್ಲದೆ ಕೆಲಸ। 5 


ಮಾಡುವ ಸಾಮರ್ಥ್ಯವುಳ್ಳ ಸ್ವಯಂಸಮರ್ಥನಾದ : ಆಸಹಾಯ 
ಕನೀಶ್ವರಂ ಕುರುಳ್ಗಳಸವಣಂ (ಶಾಂತಿಪು. ೧೨-೭೫). [ಸಂ.] 
ಅಸಹಾಯಕ (ಗು). ಸಹಾಯವಿಲ್ಲದ ; ನೆರವಿಗೆ ಯಾರೂ ಇಲ್ಲದ. 
"ಅಸಹಾಯಕಸ್ಸಿತಿ? ಸರಾ. (ಸಂ. 
ಅಸಹಾಯಕಸ್ಥಿತಿ (ನಾ). ಯಾರ ಸಹಾಯವೂ ಇಲ್ಲದ ಸ್ಥಿತಿ: ತನ್ನ 
ಅಸಹಾಯಕಸ್ಥಿತಿಯಲ್ಲಿ ತಾನೇನೂ ಮಾಡಲಾಗದೆ ಉಮ್ಮಳಿಸಿ ಬರುತ್ತಿ 
ರುವ ಎಡೆಯ ದುಃಖವನ್ನು ಪ್ರಯತ್ನಪೂರ್ವಕವಾಗಿ ತಡೆಹಿಡಿಯುವಂತೆ 
« ** ತೋರುತ್ತಲಿತ್ತು (ಚಿತೆಸ. ೧೦೩). [ಅಸಹಾಯಕ 4 ಸ್ಥಿತಿ] 
ಅಸಹಾಯತನ (ನಾ). ನೆರವು ಇಲ್ಲದಿರುವಿಕೆ; ಒಂಟಗತನ; 
ಏಕಾಂಗವೀರತೆ : ಧಾನ್ಯದೊಳಕ್ಸಿ ಪಾಲೊಳ್‌ ತನಿವಾಲ್‌ ತುಪ್ಪದೊಳ್‌ 
ಬೆರಸದುದು ಬಂಟಿಕೊಳ್‌ ನಿಚ್ಚಟಿಗಲಿ.... ಕುಲದೊಳಗ್ಗಳಿಕೆ ರಾಜ್ಯದೊ 
ಳಸಹಾಯತನಮುಮಪ್ಪ ನಿರ್ಗ್ರಂಥಮನೆ ಜನಂ ಬಯಸುವುದಅಕಿಂದಮುಂ 
(ಧರ್ಮಾಮೃ. ೯-೧೦೮). [ಅಸಹಾಯಕ + -ತನ] 
ಅಸಹಾಯಶೂರ (ನಾ). ೧. ಏಕಾಂಗವೀರ : ಉರಿಯಕೋಟಿಸೆ ಸಿಕ್ಕಿ 
ದೆಂತವ ತಿರುಗಿ ಸೇನೆಯನೊಬ್ಬ ತುಳಿದನು ಮರಳಿಸಿದನಸಹಾಯಶೂರನು 
ಮೂರು ಯೋಜನಕೆ (ಕೌಶಿರಾ. ೨೧-೩೫). ೨. ಒಂದು ಬಿರುದು: 
ಮಲಪರೊಳು ಗಂಡನಸಹಾಯಶೂರ ಸನಿವಾರಸಿದ್ಧಿ ಗಿರಿದುರ್ಗ್ಗಮಲ್ಲ 
(ಎಕ. ೪, ಅರಸೀ. ೫೯-೧೧ ; 1209). [ಅಸಹಾಯ + ಶೂರ] 
ಅಸಹಾಯಸಿಂಹ (ನಾ). ಸಹಾಯವನ್ನು ನಿರೀಕ್ಷಿಸದ ಪರಾಕ್ರಮಿ; 
ಒಂದು ಬಿರುದು: ಪ್ರಭು ಮಂತ್ರೋತ್ಸಾಹಶಕ್ತಿತ್ರಯ ಸಂಪನ್ನ 
ನಸಹಾಯಸಿಂಹಂ ತಗುಲ್ದುಳ್ಳ ಬಡಿವಂ ದುಷ್ಪ ಮನ್ನೆಯ ಪ್ರಳಯಕಾಳಂ 
ಶ್ರೀಮತ್ಸೆರ್ಗ್ಗಡೆ ಮಾದಿ [ಮ]ಯ್ಕಂ (ಸೌಇಇ. ಬೀ, ೫-೬ ; 1034). 
[ಅಸಹಾಯ ಸಿಂಹ] 
ಅಸಹಿಷ್ಣು (ನಾ). ಸಹನೆಯಿಲ್ಲದ ವನು: ಅಸಹಿಷ್ಣುವಧ್ವಗಮನ 
ವ್ಯಸನಂ (ಜಾತತಿ. ೧೩-೧೧) ; ನಿಲೆ ಕುಜನಂಗನಾಮಿಥುನದೊಳ್‌ ... 
ಕಲಿಯಸಹಿಷ್ಣ್ತು ಮಿತ್ರರಹಿತಂ (ಜಾತತಿ. ೧೭-೧೯). [ಸಂ.] 
ಅಸಹಿಸು (ಕ್ರಿ). ಅಸಹ್ಯಪಡು ; ಜುಗುಪ್ಸೆ ಹೊಂದು (ಕ). 
[ಅಸಹನ + -ಇಸ್ಕು] | 
ಅಸಹ್ಯ (ಗು). ೧. ತಡೆಯಲು ಶಕ್ಯವಿಲ್ಲದ ; ಸಹಿಸಲಾಗದ : ಅಸಹ್ಮ 
ಪರಿಭವಾನಲದಂದಹೃಮಾನಗಾತ್ರೆಯುಮಾಗಿ (ಗದಾಯು. ೧-೫೫ ವ). 
೨. ಜುಗುಪ್ಸೆಗೆ ಕಾರಣವಾದ. (ನಾ). ೩. ಸೈರಣೆಯಿಲ್ಲದವನು ; 
ಈರ್ಷೈಯುಳ್ಳವನು : ಇರೆ ಲಗ್ನಕ್ಕೆ ಚತುರ್ಥ ದೊಳ್‌' ಹಿಮಕರಂ 
. . » ಕೂಡಿರೆ ತತ್ಸಪ್ರಮದೊಳ್‌ ಮದಾರ್ದಿತನಸಹ್ಯಂ ತದ್ವಿಲಗ್ನೋ 
ದೈವಂ (ಜಾತತಿ. ೧೮-೭). 
ಅಸಹೃವಾಗು - ಜುಗುಪ್ಸೆಯಾಗು : ಘೋರಮುಖವನ್ನು ಕಂಡು 
ನನಗೆ ಭಯವಾಯಿತು ಅಸಹ್ಯ ವಾಯಿತು (ಪ್ರತಾಪ. ೨0). [ಸಂ.7 
ಅಸಹ್ಯಂಬಡು (ಕ್ರಿ). ಜುಗುಪ್ಸೆಹೊಂದು : . ತಮ್ಮೊಳಗೆ ಗುಜಗುಜ 
ಗುಟ್ಟುತಂ ನಡೆತಂದಸಹ್ಯಂಬಟ್ಟು 'ಬಿಜ್ಜಳರಾಯನೊಡನಿಂತೆಂದು (ಬಸಪ. 
೫೪-೩). [ಅಸಹ್ಯ * ಪಡು] 
ಅಸಹ್ಯತನ (ನಾ). ಸಹಿಸಲಾಗದಿರುವಿಕೆ. [ಅಸಹ್ಮ + -ತನ] 
ಅಸಹ್ಯಭಾವ (ನಾ). = ಅಸಹ್ಯತನ:($). (ಸಂ. 


40 


45 


ಭಾವನೆಯಿಂದವದಿರು ಮತ್ತೆಯುಂ ಪಾಪಿಷ್ಮರಾಗಿರ್ದು (ಬಸಪು. ೫೯-೨೦). 
[ಅಸಹ್ಯ * ಭಾವನೆ]. 
ಅಸಹ್ಯಮಾನ (ಗು).. ಸಹಿಸಲಾಗದ: ದ[0]ದಹೃಮಾನ ಮಾನಸನು 
ಮಸಹ್ಮಮಾನ ಚಿಂತಾಂತರೆಂಗನುಮಾಗಿ (ಸುಕುಮಾ. ೨-೧೦ ವ). [ಸಂ.) 
ಅಸಹ್ಯವೃತ್ತಿ (ನಾ). ಸಹಿಸಲಾಗದ ನಡತೆ; ಜಗುಪ್ಸೆಯನ್ನು ಹುಟ್ಟಿ 
ಸುವ ಕೆಲಸ: ವಿಷಯದೊಳೊಂದಿದಸಹೃವೃತ್ತಿ ಯೊಳ್‌ ತಾಂ ಬಹುತ್ವ 
ಮೇಕತ್ವದೊಳಂ (ಶಮದ. ೧೦೨). [ಅಸಹ್ಯ * ವೃತ್ತಿ) 
ಅಸಹ್ಯಾಭಾವ (ನಾ). - ಅಸಹ್ಯತನ : ಅಸಹ್ಯಾಭಾವದಿಂ ಸೊಗಸದೆ 
ಶಿವೈಕ್ಯಗೆ ಭೂವರಂ ಪ್ರಾತಾಪನಾರಾಯಣ ಪುರದ ನಡುವೆ (ಬಸಪ. 
೫೨-೩೧). [ವ ಸಂ. ಅಸಹ್ಮಭಾವ] 
ಅಸಹ್ಯೋಕ್ತಿ (ನಾ). ಅಸ ಹೈವನ್ನುಂ ಟುಮಾಡುವ ಮಾತು; 
ಜುಗುಪ್ಸೆಯನ್ನು ತರುವ ನುಡಿ : ಪದಯುಗದ ಸಂಧಿಯಂ ಬೇಜ 
ದೊಂದಸಹ್ಮೋಕ್ತಿ ಪುಟ್ಟಿ ಮಾಡುವುದಂ ಮಾರ್ಗದೊಳುಳ್ಳ ಸಂಧಿಯಂ 
ಕಿಡಿಪುದುಮಾಗದು (ಶಮದ. ೬೭). [ಅಸಹ್ಮ * ಉಕ್ತಿ] 
ಅಸಳೆ (ನಾ). ದುರ್ಬಲ; ಶಕ್ತಿಹೀನ : ನದೀಜಲಂ ಚಂಚಲಂ ತಿಳಿದಸಳೆ 
ಪಸಿಯಳಗೆಯಂತೆ ಜಗಂ (ಸಾನಂದ. ೮-೬೨). 
(+ ತುಳು. ಅಸಲೆ, ಅಸಳೆ - ನಯವಾದ ; ತೆಳುವಾದ] 
ಅಸಾಂಗತ್ಯ (ನಾ). ಹೊಂದಿಕೆಯಿಲ್ಲದಿರುವಿಕೆ: ತಳಬುಡವಿಲ್ಲದೆ 
ಅಸಾಂಗತ್ಯದಿಂದ ಕೂಡಿದ್ದ ಆಪಾದನೆಯ ಬಗ್ಗೆ ಅವನು ಕೋಪ ವ್ಯಕ್ತ 
ಪಡಿಸಿದನು (ಪುನರು. ೩೧೩). [ಸಂ.] 
ಅಸಾಕಲ್ಯ (ನಾ). ಪೂರ್ಣವಾಗಿಲ್ಲದಿರುವಿಕೆ ; ಅಸಮಗ್ರತೆ ; ಅಸಂ 
ಪೂರ್ಣತೆ; ಅರಕೆಯಸ್ಥಿತಿ (8). [ಸಂ.7 
ಅಸಾಡಿ “ಆಸಡಿ' ನೋ. 
ಅಸಾದೃಶ್ಯ (ನಾ). ೧. ಹೋಲಿಕೆಯಿಲ್ಲದಿರುವಿಕೆ; ವೈಷಮ್ಯ. 
೨. [ಕಾ ವ್ಯ ಮಾ] ಉಪಮಾದೋಷಗಳಲ್ಲಿ ಒಂದು. ಉದಾ :- 
ಅಸಾದೃಶ್ಯಕ್ಕೆ : `ದಾನಾಂಬುಚುಂಬಿತಕಪೋಲತಲಂ ಮದೇಭಂ ತಾನೊ 
ಪ್ಪುವಂತೆ ಸೊಗಯಿಪ್ಪುದು ನೋಡೆ ಪೀನಂ ನಾನಾರುಚಿಪ್ರಚುರ ಚಾಪ 
ಕಳಾಪಕಾಂತಂ ಸಾನುಪ್ರದೇಶದೊಳುಪಾಗತಮಾ ಮಯೂರಂ(ಕಾವ್ಯಾವ. 
೬೮೩). [ಸಂ.) 
ಅಸಾಧಾರಣ (ಗು). ಸಾಮಾನ್ಯವಲ್ಲದ; ವಿಶಿಷ್ಟವಾದ; ಗಮನಾರ್ಹ 
ವಾದ : ಇನಿವಿರಿದು ಸತ್ಯಾರಮಂ ಪೆರ್ಗಡೆತನಂ ಬಂದನಾನನುಂ ದೇವರ 
ದೊರೆಯ ರಾಜಾಧಿರಾಜನೊಳ್‌ ಪಡೆಯನೌದಾರ್ಯೆಮಸಾಧಾರಣ 
ಮಿದೆಲ್ಲಂ ಚಕ್ರವರ್ತಿ ಯೊಳಪ್ಪ . . . ಅನುರಾಗಂ (ಶಾಂತಿಪು. ೨-೪೭ ವ). 
[ಸಂ.) 
ಅಸಾಧಾರಣತ್ವ (ನಾ). ೧. ಸಾಮಾನ್ಯವಲ್ಲದಿರುವಿಕೆ. ೨. ಹಿರಿಮೆ. 
[ಸಂ.7 
ಅಸಾಧಾರಣೋಪಮೆ (ನಾ). [ಕಾವ್ಯಮಾ] ಒಂದು ಕಾವ್ಯಾಲಂ 
ಕಾರ : ಹರಿಣಧರ ಸರಸಿಜಂಗಳ್‌ ದೊರೆಯಲ್ಲಿವು ತನಗೆ ತಾನೆ ದೊರೆ 
ನಿನ್ನ ಮೊಗಂ ನಿರುಪಮಮೆಂಬುದನಜಕಿವುದು ನಿರುತಮಸಾಧಾರಣೋಪ 
ಮೋದಯವಿಧಿಯಂ (ಕವಿರಾ. ೩-೭೭). [ಅಸಾಧಾರಣ * ಉಪಮೆ] 
ಅಸಾಧು (ಗು). ೧. ಉಚಿತವಲ್ಲದ ; ಯೋಗ್ಯವಲ್ಲದ : ಉಗ್ರವಾಗಿ 
ಬೈಯುವುದು ಅಸಾಧುವೆನಿಸಿದೆ (ಶಿಕ್ಷದ. ೩೧೨). (ನಾ). ೨. ಸಾಧು 
ವಲ್ಲದವನು ; ದುಷ್ಟ. [ಸಂ.] 
ಅಸಾಧುಜನ (ನಾ). ಸಾಧುವಲ್ಲದ ಜನ; ಕೆಟ್ಟಿ ಜನ: ತೊಟಕಿವುದು 
ತೊಜಕೆವಂತಸಾಧುಜನ ಸಂಗತಿಯಂ (ಕವಿರಾ. ೧-೬೬). [ಅಸಾಧು*-ಜನ] 


ಅಸಾಧುಪದ 


ಅಸಾಧುಪದ (ನಾ). ಸಾಧುವಲ್ಲದ ಪದ; ಸರಿಯಲ್ಲದ ಶಬ್ದ: 
ಶಿಷ್ಟರು ಅಸಾಧುಪದಪ್ರಯೋಗ ಮಾಡುವುದಿಲ್ಲ (ರೂಢಿ). 
[ಅಸಾಧು + ಪದ್ಯ] 
ಅಸಾಧ್ಯ (ಗು). ೧, ಶಕ್ಯವಲ್ಲದ; ಸಾಧಿಸಲಾಗದ : “ಅಸದಳಮೆನಲ 
ಸಾಧ್ಯ? (ಕವಿಕಂ. ೨೪೬); ಲುಬ್ಬಕರಾಜನುಗ್ರಬಲಸಂಪನ್ನಂ ತಗುಳ್ಹೀ 
ವನಪ್ರದೇಶದ ನಾಡೆಲ್ಲಮನೊತ್ತಿ ಪೀಡಿಸುತುಮನ್ಯಾಸಾಧ್ಯನಾಗಿರ್ದು 
ಪೊರ್ದಿದಂ (ಪುಸ್ಪಪು. ೫-೬೧) ; ಜನರ ಗುಂಪು ಅಸಾಧ್ಯವಾಗಿ ಸೇರಿತ್ತು 
(ರೂಢಿ). ೨. ಗಟ್ಟಿಗ; ಶೂರ: ಅವನೊಬ್ಬ ಅಸಾಧ್ಯವ್ಯಕ್ತಿ (ರೂಢಿ). 
೩. ವ್ಯವಹಾರ (7): ಅರಮನೆಗೆ ಸಲುವ ಕುಳಪ್ರಮಾಣದ ಹೊನ್ನು 
ಅಲ್ಲಿಯ ಅಸಾಧ್ಯ ಪಾರುಪತ್ಯ ನಿಧಿಸಿಕ್ಷೇಪ ಜಲಪಾಷಾಣ ಅಷ್ಟಭೋಗ 
ಸಹವಾಗಿ ಆಚಂದ್ರಾರ್ಕವಾಗಿ ಬಾಳುನಂತಾಗಿ ಧಾರಾಪೂರ್ವಕವಾಗಿ 
ಬಾಳಿಯೆಂದು ಬರೆಸಿಕೊಟ್ಟ ಶಿಲಾಶಾಸನ (ಸೌಇಇ, 12-11, ೪೭೯-೧೩; 
1501). [ಸಂ.7 
ಅಸಾಧ್ಯಲಿಂಗೆ (ನಾ). ಶಾಸ್ತ್ರಜ್ಞಾನದಿಂದ ಸಾಧಿಸಲಾಗದ ಲಿಂಗ; 
ಇಂತೆಂದು ತಿಳಿಯಲು ಶಕ್ಯವಿಲ್ಲದ ಲಿಂಗ: ವೇದ ವೇಧಿಸಲಜಕಿಯದೆ 
ಅಭೇದ್ಯಲಿಂಗನೆಂದು ನಡನಡುಗಿತ್ತು ಶಾಸ್ತ್ರ ಸಾಧಿಸಲಜಕಿಯದೆ ಅಸಾಧ್ಯ 
ಲಿಂಗವೆಂದು ಸಾಜುತೈದಾವೆ (ಬಸವ. ೯೫೨). [ಅಸಾಧ್ಯ * ಲಿಂಗ] 
ಅಸಾಮಂಜಸ್ಯ (ನಾ). ಸಮಂಜಸವಿಲ್ಲದಿರುವಿಕೆ; ಅಸಮಂಜಸತೆ : 
ಜೊತೆಗೆ ಯಾವ ಅಸಾಮಂಜಸ್ಯವನ್ನೂ ಲೆಕ್ಕಿಸದೆಯೇ ಅವಳು ಚರ್ಚ್‌ 
ವಿಧಾಯಕಮಾಡಿದ್ದ ಎಲ್ಲ ಸಂಸ್ಕಾರೆಗಳನ್ನೂ ಆಚರಿಸುತ್ತಿದ್ದಳು (ಪುನರು. 
೩೨೯). [ಸಂ.] 
ಅಸಾಮಾಜಿಕ (ಗು). ಸಮಾಜಕ್ಕೆ ವಿರೋಧವಾದ: ಅವರ ಮನಸ್ಸು 
ಈ ದಿನಗಳಲ್ಲಿ ಸ್ವಾಭಾವಿಕವಾಗಿ ಪ್ರವೃತ್ತವಾಗಬಹುದಾಗಿದ್ದ ಆಸಾಮಾ 
ಜಿಕ ಪ್ರವೃತ್ತಿಯಿಂದ ದೂರ ಉಳಿಯಿತು (ರಂಗರೋ. ೧೩೭)- [ಸೆಂ.] 
ಅಸಾಮಾನ್ಯ (ಗು). - ಅಸಾಧಾರಣ: ಅಂದಾ ಮಹಿಯುತ್ಸವಮೆಂಬು 
ದಸಾಮಾನ್ಯಮದೃಷ್ಟ ಪೂರ್ವಮಶ್ರುತಪೂರ್ವಂ. (ಶಾ 9ತಿಪು. ೧೦-೧); 
ಲೀಲಾ ಗಂಡನ ದೃಷ್ಟಿಯಲ್ಲಿ ಅಸಾಮಾನ್ಯ ಹೆಣ್ಮಾಗಿದ್ದಳು (ರಂಗರೋ. 
೧೮೩). [o.] 
ಅಸಾಮಿ "ಆಸಾಮಿ? ನೋ. 
ಅಸಾರ (ಗು). ಸಾರವಿಲ್ಲದ ; ನಿರುಷಯೋಗವಾದ : ಅಸಾರಮಪ್ಪುದಂ 
ಸಾರವಿದೆಂದು ನಂಬಿ (ಅಜಿಫ. ೨-೫೬) ; ಅಸಾರಂ ಸಂಸಾರಂ (ಜಿನಾಲೆ. 
೨೪-೨೪), (ಸಂ.] 
ಅಸಾರಚೇತನ (ನಾ). ಸತ್ವಹೀನವಾದ ಮನಸ್ಸುಳ್ಳವನು : ಲೆಪ್ಪದ 
ರಸಂ ಕೊಲವೇಟ್ಲಿನಸಾರಚೇತನಂ (ಪಂರಾಮಾ. ೩-೨೮). 
[ಸಂ. (ಅಸಾರ ೬ ಚೇತನಾ +*-)] 
ಅಸಾರ್ದ್ರಕತೆ (ನಾ). ೧. ದ್ರವವಿಲ್ಲದಿರುವ ಸ್ಥಿತಿ; ಶುಷ್ಕವಾದ ಅವಸ್ಥೆ ; 
ನೀರಸ ತ್ರ. ೨. ದಯೆ ದಾಕ್ಷಿಣ್ಯಗಳಿಲ್ಲದಿರುವುದು : ಆ ಘನ 
ಸಮಯಂ , . . ಅತಿಪರುಷ ಘನನಿನದಯುಕ್ತ ಮಾಗಿಯುಂ ಅಸಾರ್ದ್ರ್ರ 
ತಾನುವಿದ್ಧಮಲ್ತು (ಚಂದ್ರವು. ೪-೪೨ ವ). (ಸಂ. ಅಸಾರ್ದ್ರತಾ) 
ಅಸಾವಧಾನಕೆ (ನಾ). ಎಚ್ಚರ ತಪ್ಪಿರುವುದು; ಅವಧಾನವಿಲ್ಲದಿರು 
ವುದು: ಪಂತನು ಆತನ ಆ ಆಸಾವಧಾನತೆಯನ್ನು ಸಾಧಿಸಿ, ಒಮ್ಮೆಲೆ 
ಅವನ ಕೈಯೊಳಗಿನ ನಿಡಿದಾದ ಚೂರಿಯನ್ನು ಕಸಿದನು (ಅಂಬಿಕೆ. ೫೫). 
[ಸಂ. ಅಸಾವಧಾನತಾ] 
ಅಸಾವೇರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಆಸಾವೇರಿ 
ಪ್ರಾಚೀನ ರಾಗ, ೪ನೆಯ ಮೇಳಕರ್ತ ಹನುಮತೋಡಿಯಲ್ಲಿ ಜನ್ಯ 
ಕರುಣಾರಸ ಪ್ರಧಾನರಾಗ, ಶ್ರೇಷ್ಠರಕ್ತಿರಾಗ (ಸಂಗೀಚಂ, ೧೩೫). (2) 


೪೯೫ 


ಓ0 


5 


25 


35 


45 


ಅಸಿಕಾಯ 


ಅಸಾಸೋಟ (ನಾ). ಒಂದು ಬಿರುದು : ಸಾಧಾರಣ ಬಿರುದುಗಳು... 
ಡಮರುಗ, ಪಂಚಘಂಟಿ, ಅಸಾಸೋಟ, ಜಮದಂಡ, ಗಗ್ಗರಿಕಟ್ಟಗೆ 
(ಗುರುದ. ೧೦). ([?] 

ಅಸಿ, (ಕ್ರಿ). ಈಡಾಡು ; ಚೆಲ್ಲು: “ಆಸಿದಂ = ಈಡಾಡಿದಂ” (ಕಮದ. 
ಪರಿ. ೨). [ಇ] 

ಅಸ್ಮಿ (ಕ್ರಿ). ನಡುಗು; ಅಲ್ಲಾಡು: ಕರತಲಮಸಿದು ಬಳ್ಳೆ ಅಂಕದೊಳಿಟ್ಟು 
ಮಂಕಂ ಕದಕ್ಕದಿಸೆ ನೆಲನೊಳ್‌ ಧರಿಸಿಯುಂ (ರಾಮಾಶ್ವ. ೨೬-೪); 
ಪಅಮೆನಜ್‌ ಗಳ ಮೆಲ್ಲುಲಿಗಸಿದು ಕಿಸಿದು ಪಿಸಿದೆಸಟ ತನಿಗಂಪಿಂ ಪೊರೆದ 
ಕಿಣುಗಾಳಿಯ ತೀಟಕ್ಕೆ ಕದಡುಗೊಂಡ ತಣ್ಗೊಳದೊತ್ತಿನೊಳ್‌ (ರಾಮಾಶ್ವ. 

[ದೇ. ॥ ತಮಿ. ಅಶೈ) 

ಅಸ್ಕಿ (ಕ್ರಿ). ಸಣ್ಣನಾಗು ; ಕ್ಷಯಿಸು ; ಬತ್ತು ; ಕೃಶವಾಗು : ಅಸಿದು 
ವರಿವ ಪೆರ್ವಳೃದಿರ್ವಕ್ಕದೊಳ್‌ ನಿಲ್ತೊಸೆದೊಂದಂ ಜಾನಿಸುತ್ತಿರ್ದುದು 
ಚಳಶಫರೀ ಕಾಳಕೂಟಿಂ ಬಕೋಟಂ (ಜಗವಿ. ೧೭-೬೨), 

[ದೇ. ॥ ತಮಿ. ಅಶ; ಕುರುಖ್‌, ಆಸಾ, ಅಸ್ನಾ] 

ಅಸ್ಮಿ "ಅಸುವೆ' ನೋ. 

ಅಸ್ಕಿ "ಅಸಿದು? ನೋ. 

ಅಸ್ಕಿ, ಅಸ್ಕೆ (ನಾ). ಒಂದು ಜಾತಿಯ ಹುಲ್ಲುಗಿಡ: *ಅಸಿ(ಪಾಕಾಂ. 
ಸೆ]ಯೆನಲು ಬಾಳುಬುಲು ಚಿಕ, ಣಿಕೆ ಬಂದಿಯಕ್ಕು” (ಮಂಗರಾ. ೩೩-೮). 
ಅಸ್ಕೆ : ಮೇಲಿನ ಪ್ರಯೋಗದ ಪಾಶಾಂತರವನ್ನು ನೋಡಿ. [?] 

ಅಸ್ಲಿ, ಅಸ್ಸಿ (ಅ). ಬೇಸರವನ್ನಾಗಲಿ, ಆಕ್ಲೇಪವನ್ನಾಗಲಿ ಸೂಚಿ 
ಸುವ ಅವ್ಯಯ : ಅಸಿ! ಬಸಪ್ಪನ್ನ ಕಾಣ್ಯಾ ? ನಾಟಿಕಗೀಟಿಕ ಬರದನ್ನೆ 
ನೋಡು (ಸಂಧ್ಯಾರಾ. ೨೭). ಅಸ್ಸಿ : ಅಸ್ಸಿ ! ಏನೆಂದಾರು ಜನ ಹೀಗೆ 
ಮಾಡಿದರೆ (ರೂಢಿ). 

ಅಸ್ಕಿ (ನಾ). ೧. ಕತ್ತಿ; ಖಡ್ಗ: ಅಸಿ ಮಹಿ ಕೃಷಿ ವಣೆಗ್ವಿದ್ಮಾ ಶಿಲ್ಪ 
ಕರ್ಮಂಗಳಿಂ (ಆದಿ ಪು. ೧೫-೧೩ ವ); ಅಸಿ ಮಸಿ ಕೃಷಿ ವಾಣಿಜ್ಯಾದ್ಮ 
ಸದುದ್ಯೋಗಂಗಳಿಂದ ಪಾಪಾಯಾಸ ಪ್ರಸರಮದಕ್ಕುಂ (ಉಸಾರ. ೧೦). 
೨. ಕತ್ತಿಯನ್ನು ಹಿಡಿದು ಇತರರಿಗೆ ಸೇವೆ ಸಲ್ಲಿಸುವುದು ; ಸೈನಿಕ 
ವೃತ್ತಿ; ಭಟನಾಗಿ ಜೀವಿಸುವುದು: “ಅಸಿಯೆಂಬುದು ಕೈದುವಂ 
ಹಿಡಿದೋಲಗಿಸುವುದು ೫ (ಪಸಾರ. ೬೯೮-೫). [ಸಂ.] 

ಅಸಿಉನ್ನತೆ (ನಾ). ಒಬ್ಬಾತನ ಹೆಸರು (?): ಅಸಿಉನ್ನತನ್‌ 
ಎನ್ಟೊನ್‌ ಕೆಳೆ ಇನಿತ್ತನ್‌ (ಎಕ. ೫೪1, ತುಮಕೂ. ೯೫-೮ ; 780). [?] 

ಅಸಿಂಬಾಲ (ನಾ). ಒಂದು ಸ್ಥಳದ ಹೆಸರು (?) :. ಮಣಿಯ ಟಿಗುರೆ 
ಅಸಿಂಬಾಲ ನಂದಿ ಅಲಾದ್ಯನೇಕ ಮಹಾಮನುಷೃ ಪ್ರತ್ಕಕ್ಷಮ್‌ (ಮೈಆರಿ. 
೧೯೨೪, ೭೯-೩೬; ?). [?) 

ಅಸಿಕ, (ನಾ). ತೆಳ್ಳಗಿರುವವನು ; ಕೃಶ: ಕರಿಕಂ, ಅಸಿಕಂ, ದೆಸಿಕಂ 
(ಶಮದ. ೨೦೩ ಪ್ರಯೋ). [ಆಸ್ಕಿ (ಆ ಅಸಿದು) ೬ ಕ್ಕ) 

ಅಸಿಕ್ಕ (ನಾ). ಸಣ್ಣಕತ್ತಿ; ಕಠಾರಿ: ಲೋಭಮೆಂಬ ಸವಗಮಿಕ್ಕಿ 
ಮೋಹಮೆಂಬಸಿಕಮನಿಕ್ಯಿ . . . ನಿಷ್ಕಾರುಣನಾಗಿ ಮೆಚ್ಚಿದ ಕಲೆಗಳಂ 
ಕೊಲ್ವಾತನಂ ಕಂಡು ಬೆಚ್ಚಿ (ಧರ್ಮಾಮೃ. ೧೦-೮೭ ಅಡಿಓ). [ಸಂ.] 

ಅಸಿಕಲೆ (ನಾ). ಖಡ್ಗವಿದ್ಯೆ: ಕೃಷಿಯಿಂದ ಮುಂದಣ ಫಲವ ಕಾಂಬಂತೆ 
ಅಸಿಕಲೆಯಿಂದ ಮುಂದಣ ಅರಿಬಲವ ಗೆಲುವಂತೆ (ಬಾಜೊಮ್ಮ. ೩೯). 

[ಆಸ್ಕಿ * ಕಲೆ) 

ಅಸಿಕೆಲ್ಲು “ಅಸುವೆಕಲ್ಲು' ನೋ. 

ಅಸಿಕಾಯ (ನಾ). ಬಡವಾದ ಶರೀರ; ದೇಹ: ಅವರ ಬದಲಿಗೆ... 
ಉದ್ದನೆಯ ಆಸಿಕಾಯದ ಅಗ್ನಿಶಾಮಕದಳದ ಕೇಪ್ಪನ್‌. . . ನಿಂತಿದ್ದನು 
(ಪುನರು. ೪೫೦). [ಆಸ್ಕಿ (ಆ ಆಸಿದು) * ಕಾಯ] 


೧೩೬-೨೨). 


ಅಸಿಕೇಅಡಿಕೆ 


ಅಸಿಕೇಅಡಿಕೆ (ನಾ). ಹಣ್ಣಾದ ಅಡಕೆ : ಮೊದಲು ನೆಲ ಪೊಳ್ಳುಮಾಡಿ 
ಅಸಿಕೇಅಡಿಕೆಗಳನ್ನು ತುಂಬುಮೇಲು ಮಾಡಿ ಹುಗಿದು ಮೇಲೆ ಬಾಳೆ 
ಯೆಲೆಯ ನೆರಳು ಮಾಡಿ ಪ್ರತಿದಿವಸ ನೀರುಹಾಕುತ್ತ ಹೋಗುವರು 
(ಕಭಾಗೆ. ೨೭೪).. [ಅಸಿಕ್ಸೊ * ಅಡಿಕೆ] ' 
ಅಸಿಕ್ಲಿ (ನಾ). ರಾಜಸ್ರ್ರೀಯರಿಗೆ ಸೇವಕಳಾಗಿ ಅಂತಃಪುರದಲ್ಲಿರುವ 
ಚಿಕ್ಕವಯಸ್ಸಿನ ಸೇವಕಿ: ಅಸಿಕ್ನಿ ಎಂಬುದು ಲೆಂಕಿತಿ ? (ಹಲಾಯು. 
[ಸಂ. ಅಸಿಕ್ನೀಲಿ 
ಅಸಿಖೇಟಿಕಹಸ್ತೆ (ನಾ). ಕತ್ತಿ, ಗುರಾಣಿಗಳನ್ನು ಕೈಯಲ್ಲಿ ಹಿಡಿದ 
ವಳು : ಆಕೆಯುಮಸಿಖೇಟಕಹಸ್ತೆ ಯಾಗಿ ವಿಭೀಷಣಮಪ್ಪ ರೂಪಮಂ 
ವಿಗುರ್ವಿಸಿ (ನಡ್ಡಾ ರಾ. ೬೦-೧೧); ಅಸಿಖೇಟಿಕೆಹಸ್ತೆ ತೂಳ್ನಿದಳ್‌ 
(ಶಾಂತಿಪು. ೯-೬). 
(ಸಂ. ಆಸಿಖೇಟಕಹಸ್ತಾ (ಅಸಿ + ಖೇಟಕ + ಹಸ್ತ +-)] 
ಅಸಿಗಲೆ (ಕ್ರಿ). (?): “ನಡುಗು (ಸೋಮಚ. ಕೋಶ); ನಿಆಿ ಯ 
ನಡಿಗಡಿಗೆ ಕಳೆದುಡುವ ನೆವದಿಂ ಮನವನ ಜು ವ ಪದುರುನುಡಿಸಿದೊಡೆ 
ನಸುನಗುವೆ ಕೆಲದೆಗೆದು ಮುಖವ ನೀರ್ಗುಡಿಯಲೆಜಕಿವುತ್ತ ದೊರೆವಸಿಗಲೆ 
[ಪಾಠಾಂ. ಸೀಗುರಿ]ಯ ತುಟಿಗೆ ಹದಕೊಡುವ ನಾಲಗೆ ಯ ಸುದತಿಯ 
ರೊಪ್ಪಿದರು (ಸೋಮಚ. ೧-೧೧೩). [?) 
ಅಸಿಗಲ್ಲು "ಅಸುವೆಕಲ್ಲು? ನೋ. 
ಅಸಿತ, (ನಾ). ಆಹಾರ: ಕಾಕಪಿಶಿತಮಸಿತಮಾಗೆ ಬೇಗದಿಂ ರೋಗಮಂ 
ನೀಗಿ ರಾಗದಿಂ ಬಾಟಕ್ಕಿ (ವರ್ಧಪು. ೧೬-೬೮ ವ). (ಸಂ. ಆಶಿ3?] 
ಅಸಿತ್ಮ (ಗು). ೧. ಬಿಳುಪಲ್ಲದ; ಕಪ್ಪಾದ: ಶ್ವೇತಂ ಹಾಸ್ಕಂ 
ಕಾರುಣ್ಯಂ ಧೂಮ್ರಮಸಿತಮುಚಕಿದುವವೆರಡುಂ (ಕಾ ವ್ಯಾವ. ೮೩೬). 
(ನಾ). ೨. ಕಪ್ಪು: “ಅಸಿತಂ, ಶಿತ(1)... ಮೇಚಕಂ- ಈ ೬ 
ಕರಿದು? (ಹಲಾಯು. ೧೨೧೪೯). ೩. ಕೃಷ್ಣಪಕ್ಷ: “ಬಹುಲಃ, 
ಅಸಿತಃ - ಈ ೨ ಕೃಷ್ಣಪಕ್ಷ? (ಹಲಾಯು. ೯-೫೦). ೪. ಶನಿ: “ಆಸಿತ, 
ಕ್ರೋಡಃ ««« ಶೌರಿ! - ಈ ೬ ಶನಿಯ ಖೆಸರ್‌ ೫ (ಹಲಾಯು. ೯-೪೯). 
೫. ಒಬ್ಬ ಯಸಿಯ ಹೆಸರು : ನಿಮಗೆ ಅಸಿತವಾರ್ಷಾಗಣ ಮಹರ್ಷಿ 
ಗಳಿಂದ ಉಪದೇಶವಾಗಿರುವ ... "ಮಂಥಕರ್ಮ *ವನ್ನು ನೀವು ಅವರಿಗೆ 
ಉಪದೇಶಮಾಡಿ (ಬೆತಂಬಾ. ೬). [ಸಂ.] 
ಅಸಿತಕಂಠ (ನಾ). ಕಪ್ಪಾದ ಕೊರಳುಳ್ಳವನು; ನೀಲಕಂಠ; ಶಿವ: 
ಘನ ಕನೀಶ್ವರ ರಾಜಧಾನಿಗಳಿನಸಿತಕಂಠನ ನಗರಿಗಳಿನಹಿತ ವಿಧು ರಾಹು 
ವೆನಿಪ ಬಿರುದಿನ ಕೇತುಮಯ ಪತ್ತನಂಗಳಿಂ (ಭಾವಚಿಂ. ೩-೪). 
[ಅಸಿತ್ಯ + ಕಂಠ] 
ಅಸಿತೆಕೆಂಧರ (ನಾ).- ಅಸಿತಕಂಠ : ವನಜಲೋಚನಯುಗಳೆ ಬಂದಳು 
ಕನದಸಿತಕಂಧರನ ಬಳಿಯಿಂ (ಬಸಪು. ೪೯-೧೦). [ಅಸಿತ್ಯ + ಕಂಧರ) 
ಅಸಿತಖಗ (ನಾ). ಕರಿಯ ಹೆಕ್ಕಿ: “ಅಸಿತಖಗಮೆನೆ ಕರಿಯ ಹಕ್ಕಿ? 
(ಮಂಗರಾ. ೫೨-೮). [ಅಹಿತ್ಯ ಖಗ] 
ಅಸಿತಗಲ, ಅಸಿತಗಳ (ನಾ). - ಅಸಿತಕಂಠ. ಅಸಿತಗಳ : ಅಶ್ರತಿ 
ಮನಂ ತನ್ನಿ ಜಂಗಮಸುಪ್ರಸಾದಿಯನರಿಸಮರಸರೆಸಿಪ್ರಹಾರಿಯನಸಿತ 
ಗಳಗಣನಾಥನಂ ತನ್ನಿ (ಬಸಪು. ೫೮-೩೪); ಅಸಿತೆಗಳನವನ ಭಕ್ತಿಗೆ ಮೆಚ್ಚಿ 
ಸಮೆಯದಿಹ ಸಮಸ್ತ್ರವಸ್ತುವನಿತ್ತು (ಸೌಂದಪು. ೬-೨೩). 
[ ಅಸಿತ್ಯ * ಗಲ್ಯ] 
ಅಸಿತೆಗಳೆ "ಅಸಿತಗಲ' ನೋ. 
ಅಸಿತಗ್ರೀನ (ನಾ). - ಅಸಿತಕಂಠ: ಸಿತಕಿರಣಜೂಟನಸಿತಗ್ರೀವನ 
ಭಯಕರಯುತ ಜಗತ್ಯುಕ್ತಿ ಹರಿನೇತ್ರಾಂಘಿ ಯಭವನಣುಗರ್ಗುಂಟಿ ತನ್ನ 
ನರ್ಗಳು (ಭಾವಚಿಂ. ೭-೨೨). [ಸಂ. (ಅಸಿತ + ಗ್ರೀವಾ + -)] 


೮೧-೩೩೭). 


೪೯೬ 


5 


25 


30 


40 


45 


ಅಸಿತೋತ್ಸಲ 


ಅಸಿತತೆ (ನಾ). ಕಪ್ಪಾಗಿರುವಿಕೆ; ನೀಲಿಮೆ. "ಅಸಿ ತತೆವಡೆ' ಪರಾ. 
[ಸಂ. ಅಸಿತತಾ] 
ಅಸಿತತೆವಡೆ (ಕ್ರಿ). ಕಪ್ಪಾಗು : :ಪೊಡರ್ವ ಕಜ್ಞಲವೆಚ್ಚದಸಿತತೆವಡೆದ 
| ದಿಟ್ಟ ಗಳೊಪ್ಪೆ (ಸಾಳ್ವಭಾ. ೨೦-೧೭). [ಅಸಿತತೆ + ಪಡೆ] 
| ಅಸಿತಸಕ್ಷ (ನಾ). ಕೃಷ್ಣಪಕ್ಷ: ಅಸಿತಪಕ್ಷಾಸ್ಟ್ರಮಿಯದಿನ ಸಂಧಿಸಿದರು 
(ಕುವ್ಯಾವಿ. ೪-೩೬). [ಅಸಿತ್ಯ* ಪಕ್ಷ) 
ಅಸಿತಪಯೋಜ (ನಾ). ನೀಲಿಯ ತಾವರೆ; ಕನ್ನೈದಿಲೆ: ಅಸಿತ 
ಪಯೋಜನೇತ್ರೆಯರತಿಪ್ರಿಯಳಾಂತೆಯರ್‌ (ಶಾಂತಿಪು. ೨-೪೮). 
[ ಅಸಿತ + ಪಯೋಜ] 
ಅಸಿತಸಯೋಧರ (ನಾ). ನೀಲಮೇಘ; ಕಾರ್ಮುಗಿಲು. 
[ಅಸಿತ್ಯ * ಪಯೋಧರ] 
ಅಸಿತರಕ್ತ (ಗು). ೧. ಕಪ್ಪು, ಕೆಂಪು ಮಿಶ್ರವಾಗಿರುವ. ೨. ಕಪ್ಪಾದ 
ರಕ್ತ. &, ಅಗ್ನಿಯ ಏಳು ನಾಲಗೆಗಳಲ್ಲಿ ಒಂದು : “ಬಹುರೂಪಮತಿ 
ರಕ್ತ ಮಸಿತರಕ್ತಂ ಸದಂಶು ಹಿರಣ್ಯಮಾ ಕನಕಮರ್ಚಿಯೆನಲಗ್ನಿಯಲ್ಲಿಹ 
ವೇಳು ನಾಲಗೆಗಳಕ್ಕು?' (ಮಂಗರಾ. ೧೪-೭). [ಅಸಿತ್ಯ* ರಕ್ತ] 
ಅಸಿತರಸೆ (ನಾ). ಕಪ್ಪಾದ ಭೂಮಿ ; ಎರೆಯ ಭೂಮಿ: “ಅಸಿತರಸೆ 
ಕೃಷ್ಣಮೃತ್ತಿಕೆಯೆನಲ್ವೆಕೆಯಕ್ಕು” (ಮಂಗರಾ. ೨೮-೩). [ಅಸಿತ್ಯ* ರಸೆ] 
ಅಸಿತರುಚಿ (ನಾ). ಕಪ್ಪು ಬಣ್ಣ, ಕಾಂತಿ: ಹಸಿತಯಶಃಪ್ರಭೃತಿ 
ಯೊಳುಲ್ಲಸಿತಂ ಸಿತಭಾವಮಯಶದೊಳ್‌ ಪಾಸದೊಳಂತಸಿತರುಚಿ 
ಕೋಪ ರಾಗಪ್ರಸರದೊಳಾರಕ್ತವರ್ಣಮಭಿವರ್ಣಿಸುಗುಂ (ಕಾವ್ಯಾ ವೆ. 
೮೬೧). [ಅಸಿತ್ಯ * ರುಚಿ] 
ಅಸಿತವಸನ (ನಾ). ಕಪ್ಪುಬಟ್ಟೆ; ನೀಲಿವಸ್ತ್ರ: ತಂದೆ ಕಾಲಾಯ 
ಸಾಸನದೊಳಸಿತವಸನವನಾಂತು, ರಕ್ತವರ್ಣದ ಪುಷ್ಪಮಾಲೆಯಂ ಧರಿಸಿ 
. ೬ ಕಳ್ತೆಯನಡರಿ ತೆಂಕನೊಗಮಾಗಿ ಪೋಗುತಿರ್ದನ್‌ (ಶ್ರೀರಾಮಾ. 
೧೦೪-೧೨೧). (ಅಸಿತ್ಯ * ವಸನ] 
ಅಸಿತಾಂಬರ (ನಾ). ೧. ನೀಲಿವಸ್ತ್ರ. ೨. ನೀಲಿವಸ್ರ್ರವುಳ್ಳವನು ; 
ಬಲರಾಮ : “ ಅಸಿತಾಂಬರಂ ದನುಜರೂಪುವಿಹಾಯಸವಾರಿ ದೊಡ್ಡಿತೆಂ 
ಬೆಸೆವಿವರೊಳ್ಳಲಾಖ್ಯೆ” (ನಾನಾರ. ೧೫)- [ಅಸಿತ್ಯ * ಅಂಬರ] 
ಅಸಿತಾಶ್ಮ (ನಾ). ಕರಿಯ ಕಲ್ಲು; ನೀಲಶಿಲೆ; ಇಂದ್ರನೀಲಮಣಿ: 
“ಹರಿಕಾಂತಮಸಿತಾಶ್ಮವೆನೆ ನೀಲಮಕ್ಕು” (ಮಂಗರಾ. ೩೧-೬). 
[ ಅಸಿತ್ಯ * ಅಶ್ಮ] 
ಅಸಿತಾಹಿ (ನಾ). ಕರಿಯ ಹಾವು ಕೃಷ್ಣ ಸರ್ಪ: ಅಗರುವ ಧೂಪ 
ಧೂಮಲತೆಯೆಂದಸಿತಾಹಿಗೆ ಸಾರ್ವ... ಪುಣ್ಯಮೆಂದು ವಿಷವಲ್ಲಿಗೆ 
ನೀರೆಜಕಿವೆಗ್ಗನಂತೆ (ಕಾದಂಪೂ. ೮೪೭). [ಅಸಿತ್ಯ * ಅಹಿ] 
ಅಸಿತಾಹಿದಂಶ (ನಾ). ಕೃಷ್ಣಸರ್ಪದ ಕಡಿತ: ಪಿರಿದಪ್ಪ ನಂಜು 
ಪುಗುಳುರ್ಬಿದವಂಗಸಿತಾಹಿದಂಶಮಾದುದು ದಿಟಿಂ (ಕಾದಂಪೂ. ೮೮೩). 
[ಅಸಿತಾಹಿ * ದಂಶ] 
ಆಸಿತಾಳವನ (ನಾ). ಒಂದು ನರಕ: ಮತ್ತಂ ಅಸಿತಾಳವನ . . . ಇಕ್ಷು 
ಯಂತ್ರಸಂಮರ್ದನವೆಂಬೈದು ಮಂತ್ರಿನರಕಂಗಳಿಂ (ವಿವೇಕ. ೧೮೦). 
[ಅಸ್ಕಿ + ತಾಳ' (ಎ ತಾಲ) + ವನ] 
ಅಸಿತೇಂದೀವರ (ನಾ). - ಅಸಿತಪಯೋಜ : ಆಸಿತೇಂದೀವರಲೋಲ 
ಲೋಚನೆಯನಂದಂತಾ ಸಭಾಮಧ್ಯದೊಳ್‌ ಪಸುವಂ ಮೋದುವವೋಲೆ 
ಮೋಡೆಯುಂ (ಪಂಪಭಾ. ೭-೫೮). ([ಅಸಿತ್ಥ * ಇಂದೀವರ] 
ಅಸಿತೋತ್ಪೆಲ (ನಾ). - ಅಸಿತಪಯೋಜ : ಪ್ರಣಯಿಜನಕ್ಕೆ ಕಾಮನಸಿ 
ತೋತ್ಪಲವರ್ಣ್ಣನವನ್‌ (ಎಕ. ೫1, ಚಿತ್ರದು. ೪೩-೩ ; 500). 
[ ಅಸಿತ್ಯ + ಉತ್ಸಲ) 


ಅಸಿತೋತ್ಪಲಿನಿ 


ಅಸಿತೋತ್ಪಲಿನಿ (ನಾ). ೧. ಕನ್ಸೈದಿಲೆಗಳ ಗುಂಪು. ೨. - ಅಸಿತ| ' 
ಪಯೋಜ : ಕಿಸುಸಂಜೆಯೊಳ್‌. ಬಿಸಿಲ್ವೊರೆದಸಿತೋತ್ಚಲಿನಿಯವೊಲಾಕೆ | 
ಕಣ್ಣೆ ಸೆದಿರ್ದಳ್‌ (ಕಾದಂಪೂ. ೩೯). [ಅಸಿತ್ಯ ಬ 0] | | 
ಅಸಿದನಿ (ನಾ). ಕೃಶವಾದ ಧ್ವನಿ; ಕಿರುದನಿ: ಸೆರೆಬಿಗಿದ ಕೊರಲೊಳ್‌ | 
ಸಿಲ್ಕಿದ Re SS ೧೧೬-೫). [ಅಸ್ಕಿ (ಆ ಅಸಿದು)*ದನ್ಶಿ] | 
ಅಸಿದು, ಅಸ್ಥಿ, ಅಸಿಯ (ಗು). ೧. ಸಣ್ಣದಾದ; ಚಿಕ್ಕದಾದ; | 
ತೆಳ್ಳಗಿರುವ ಸೂಕ್ಷ್ಮವಾದ : ಪೆಜಗಸಿದಾಗಿ ಮುಂತಗಲಿತಪ್ಪುದ | 

| 

| 

| 


ತಿ; 


ha Ws ಮಹಾನದಿ ರುಂದ್ರಫಣೀಂದ್ರರಾಜನಂ (ಕಾವ್ಯ ಸಾ. 
೭೪೭ ಶೂದ್ರಕ) ; ಪೊಡರ್ವ ಪಗೆವರೊಡನೆ ಕರಮಸಿದಾದ ಮಧ್ಯ ಪ್ರದೇಶ 
ಮುಂ (ಆದಿಪು. ೨೯ ವ); ಕರಮಸಿದಾದ ಜಂಫೆ' ಚಿಟುಕೆಂದು ಪಳಂ 
ಚುವ ಜಾನು (ಲೋಕೋಪ. ೧೧-೫೨). ಅಸ್ಕಿ : ಸಪಾಸದ ಪೂರ್ವ 
ಪದವಾಗಿದ್ದಾಗ "ಅಸಿದು' ಶಬ್ದಕ್ಕೆ ಆದೇಶವಾಗಿ ಬರುವ ರೂಪ. 
"ಅಸಿನಡು?, "ಅಸಿಮೊಗ' ಪರಾ. ಅಸಿಯೆ: ೧. ಬಿಳಿಯ! 
ತಾವರೆಯೆಳಗಾವಿನಸಿಯನೂಲೊಳ್‌ ಕೋದ ತೋರಮಲ್ಲಿಗೆಯ ಬಿರಿ 
ಮುಗುಳ ಸರಿಗೆಯುಮಂ (ಪಂಸಭಾ. ೫-೬ ವ). ೨. ಕೃಶವಾದ: 
ನೋಡಿದರ್‌ ಭಾವಿಸಿ ಸಗರನನಸಿಯ ಪಸಿಯ ಫೊಸಜನ್ನ. ನೆಯರ್‌ 
(ಅಜಿಪು. ೯-೩೬). ಗಮಕ ಸಮಾಸದಲ್ಲಿ ಪೂರ್ವಪದವಾಗಿದ್ದಾಗ 
“ಅಸಿದು' ಶಬ್ದಕ್ಕೆ ಆದೇಶವಾಗಿ ಬರುವ. ರೂಪ. 

ಅಸಿದುಗೊಳ್‌ - ಸಣ್ಣಗಾಗು ; ತೆಳ್ಳಗಾಗು; ಕೃಶವಾಗು: 
ಬಳವಳಿದು ಬಡವಾಗಿ ಬಾಗಿ ಕದಪಿನ ಬಳಿಯೊಳಿಳಿದಸಿದುಗೊಂಡು ಮೆಲ್ಲನೆ 
ನುಸುಳಿ ಹೋಗಲಿಹ ತೆಳುಗತ್ತಲೆಯ ಮಜಕಗಳೊಯೆನಿಪ್ಪಂತೆಸೆದವೀಶನ 
ಭ್ರೂಲತೆಗಳು (ಸೋಮಚ. ೪-೭೫). ಅಸಿಯದು - ಸಣ್ಣದು ; ಚಿಕ್ಕದು 
(5: ಅಸಿಯದಣಕಿಡೆವೊತ್ತಿ ಪೊಕ್ಕು ಕೆಲನಂ ಕೊರ್ಬು ತೆಸೆಡುವಿದಿರ್ದಾ | 
ರ್ದುಂ (ಕವಿರಾ. ೧-೬೬). ಆಸಿಯನ್‌ - ಸಣ್ಣವನು; ಕೃಶವಾದ | 
ವನು: ನಾರಾಚದಂತಸಿಯನುಂ ಕೂರಿದನುಮಾಗಿ (ಶಾಂತಿಪು, ೪-೩೬ ವ); 
ಕರಮಸಿ [ಪಾಠಾಂ. ಮಿಟಿ] ಯನಾದ ಬೆವಸಂ ಹರಿಣಧರಂ ದಿನಪನಲ್ಲಿ 
ಗಾಸೆಯೊಳಂದಂತಿರೆ ತಾಂ ಪೋದಂ (ಜೀವಸಂ.೩೨-೯). ಅಸಿಯನಾಗಿಸು- 
ಸಣ್ಣನಾಗಿಸು : ಪಸಿವು ದೊರೆಕೊಳ್ಳುಮುಣಿಸುಗಳಿನಿಕೆಯ್ಸು ಮಾವಂದ 
ದೊಳ್‌ ಕನಲ್ಹಾದ ಮೆಯ್ಕುನಸಿಯನಾಗಿಪುದು (ಪಂಪಭಾ. ೫-೪೭). ಅಸಿ| | 
ಯಲ್ತು - ಕೃಶವಲ್ಲ; ದೊಡ್ಡದು: ನಿನಗೇನಸಿಯಲ್ಲು ನನ್ನ ಬಗೆ!30 
ಯುಬ್ಬೆ ಗಂ (ಶ್ರೀರಾಮಾ. ೩೦೨-೨೯). ಅಸಿಯಳ್‌, ಅಸಿಯವಳ್‌ - ತೆಳು 
ಮೈಯವಳು; ಕೃಶಾಂಗಿ: ಪಸರಿಸಿ ಪೊಸಯಿಸಿದ ಫೊಸಸುಸಿಲ 
ಮಸಕದ ಬಸದೊಳೆ ಬಸದಾಗಿಯುಮಸಿಯಳೆನಗಸವಸದೊಳ್‌ ಬೆಸೆದು 
ಪೋಗಿ (ಆದಿಪು. ೪-೧೨ ವ); ಹಾರ ಮರೀಚಿಪ್ರಸರಂ ಬಳಸುತ್ತಿರೆ 
ಬರ್ಪಸಿಯಳ್‌ ಪಾಲ್ಗಡಲೊಳೆಸೆವ ಸಿರಿಯ ೦ ಪಫೋಲ್ತಳ್‌ (ಕಾದಂಪೂ. 
೫೧೮) ; ಅನುರಕ್ತೆ ನಚ್ಚಿನಸಿಯವಳನುಪಮ ವಿಗ್ರಹವಿಳಾಸೆ (ಪುಷ್ಪಪು. 
೯-೪೨). ಅಸಿಯರ್‌ (ಬಹು ವ) ಕೃಶರು: ನಕುಳನುಂ ತೆಂಕಣ 
ದೆಸೆಯ ಮಲೆಪರಂ ಮಂಡಳಿಕರನಸಿಯರಾಗೆ ಕವರ್ದುಕೊಂಡು 
(ಪಂಪಭಾ. ೬-೩೨ ವ). ಅಸಿಯವು - ಸಣ್ಣವು; ಚಿಕ್ಕವು: ಮೂಸಿ 
ಯವು ಮೂಣು ದೊಡ್ಡಿದುವು ಮೂಜಕಿಡೆ ತೆಳ್ಳಿದುವಂಬುಜಾಕ್ಷಿಯಾ 
(ಪಂಪಭಾ. ೪-೭೨). ಅಸಿಯಾಗು - ಸಣ್ಣ ಗಾಗು; ಕೃಶವಾಗು ; 
ಸೂಕ್ಷ್ಮವಾಗು : ಅಡಿಯನೂಡದೆ ಕೆಚ್ಚನಿಹ ಕೇಸಡಿಗಳೊತ್ತದೆ ನಿಲ, 
ವಿಡಿದ ಕುರುಳಡಸಿ ವರದಸಿಯಾಗಿ ಕೊಂಕಿದ ನಿಡಿಯ ಪುರ್ವಗಳು. 
(ಸಾಳ್ವಭಾ. ೨೦-೧೭). 

(ದೇ. ॥ ತಮಿ, ಅಶು; ಮಲ, ಅಸು; ತೆಲು. ಅಸದು, ಅಸಿ; |45 
ಕುರುಖ್‌, ಅಸಾ] 


10 


15 


| 
20 | 


25 


35 


40 


| 
| 
I 
| 
| 
| 
| 
| 
| 


೪೯೭ 


ಅಸಿಪತ್ರವ್ರತ 


| ಅಸಿಧಾರಾವ್ರ ತೆ (ನಾ). ೧. ಕತ್ತಿಯ ಅಲಗಿನ ಮೇಲೆ ಹೆಜ್ಜೆ ರಯಿಟ್ಟು 
ನಡೆಯುವಂತೆ (ಅಥವಾ ಕುಳ್ಳಿರುವಂತೆ) ಆಚರಿಸಲು ಬಲು 
ಕ ಷ್ಟ ವಾದ ಒಂದು ವ್ರತ: ಅಸಿಧಾರಾವ್ರತದಿಂದೆ ಪೆಂಪೆಸೆವಿನಂ 
ಪಸಕ ಕರಡ್‌ ಮುನ್ನ ಸಂಸ್ಕೃಸನಕ್ಕೆಯ್ದೆ ನಿವೃತ್ತಿಗೆಯ್ದು (ಚಾವುಂಪ. 
೩-೧೫). ೨. ದಂಪತಿಗಳು ಏಕಶಯ್ಯೆಯಲ್ಲಿದ್ದರೂ ಸಂಯಮದಿಂದ 
ಇರುವುದು. ೩. ಕತ್ತಿಯ ಅಲಗಿನಿಂದ ಶತ್ರುಗಳನ್ನು ನಾಶಮಾ 
ಡುವ ವ್ರತ: ಅಸಿಧಾರಾವ್ರತಮಂ ಸಾಧಿಸಿ ಜಯವಧುವಾಣಿ ಬಾಣ 
ಮುಖಮಂ ಸಲೆ ಸಾಧಿಸಿ ಬಂದು ಭುಜದೊಳಾಸ್ಕದೊಳೆಸೆದಿರ್ಪಳ್‌ ವೀರೆ 
ಪಾಂಡ್ಯ ಭೂಪಾಳಕನಾ (ಎಇ. X೪1, ೪೦-೪೯ ; 1152). "ಅಸಿಪತ್ರವ್ರತ' 
ಪರಾ. (ಸಂ. (ಅಸ್ಕಿ * ಧಾರಾ + ವ್ರತ)] 
ಅಸಿಧಾರೆ (ನಾ). ಕತ್ತಿಯ ಅಲಗು:: ಅಸಿಧಾರೆ ಮೊಗದಲಿ ಮಿಂಚಿದುವು 
ಮುತ್ತಿದುವು ಕಳಶಜನ (ಕುವ್ಯಾದ್ರೋ. ೧೮-೪೫) ; ಲೇಸಿಸಿದ ಜೇನಿನಾಸೆ 
ಗಸಿಧಾರೆಯಂ ನೆಕ್ಕಲೆಳಸುತಿಹೆ (ಶ್ರೀರಾಮಾ. ೨೪೫-೪೮೨). 
[ಅಸ್ಕಿ * ಧಾರೆ] 
ಅಸಿಧಾವಕ (ನಾ). ಕತ್ತಿಯನ್ನು ಸಾಣೆ ಹಿಡಿಯುವವನು (1). 
`[ಅಸ್ಕಿ * ಧಾವಕ)] - 
ಅಸಿಧೇನು (ನಾ). ಸಣ್ಣಕತ್ತಿ ; ಕಿಗ್ಗತ್ತಿ: ಸಿಂಗಬಲನೆಂಬಗುರ್ಪಿನ ಸಿಂಗೆ 
. ಮನಸಿಧೇನು ಕಿರಣ ಕೇಸರಮಾಲಾಸಂಗತಮನಡಸಿ ನುಂಗಲ್‌ ಸಂಗತ 
ಬಲನೊಂದು ಶರಭಮಿರ್ಪಂತಿರ್ದಂ (ಸಂಪಭಾ. ೮-೭೪). [ಅಸ್ಕಿ ಭೇನು] 
ಅಸಿಧೇನುಕೆ (ನಾ). - ಅಸಿಧೇನು: ಕಟೀತಟಪ್ರಬದ್ಧಾಸಿಧೇನುಕನು 
ಮೆಂಬ ಧೇನುಕನುಮಂ... ಕರೆದು (ಜಗವಿ. ೩-೨೨ ವ). 
[ಅಸ್ಥಿ * ಧೇನುಕೆ) 
ಅಸಿನಡು (ನಾ). ಸಣ್ಣನಡು; ಬಡನಡು : ಆಸಿನಡುವಿನೊಳ್ಳೊಳೆವ 
ಗರ್ಭಂ (ಜೈಮಿಭಾ. ೧೮-೩೫) ; ಅಸಿನಡು ಬಳೆದುದು... ಭೂಪನ 
ಶಶಿಮುಖಿ ಗರ್ಭವ ಧರಿಸೆ (ಕಂನವಿ. ೪-೫೯). 
[ಆಸ್ಕಿ (ಆ ಅಸಿದು) + ನಡ್ಡು] 
ಅಸಿಪತ್ರ (ನಾ). ೧. ಕತ್ತಿಯ ಅಲಗು : ನಿಶಿತಾಸಿಪತ್ರ ಪತಿತ ಪ್ರಚಂಡ 
ಸುಭಟಮಸ್ತಳೋಚ್ಚಳಿತ (ಪಂಪಭಾ. ೧೩-೫೧ ವ). ೨. ಇ ಅಸಿಧಾರಾ 
ವ್ರತ ೧: ಇಂತಾ ಹೆಯಂ ತಾನೆ ಮೇದಿನಿಯೊಳೊಂದು ವರ್ಷಂ ತಿರುಗಿ 
ತನ್ನಿ ಳೆಗೆ ಬಂದು ನಿಲುವಲ್ಲಿಪರಿಯಂತಮಸಿಪತ್ರಮೆಂಬುರುತರವ್ರತವ 
ನಾಚರಿಸುತಿರ್ದು (ಜೈಮಿಭಾ. ೨-೩೦). ೩, ಕತ್ತಿಯ ಚೀಲ; ಒರೆ. 
೪. ಕತ್ತಿಯ ಆಕಾರದ ಎಲೆಗಳುಳ್ಳ ಮರ. ೫, ಒಂದು ನರಕ. 
"ಅಸಿತಾಳವನ' ಪರಾ. ೬. ಕಬ್ಬು... [ಅಸ್ಥಿ * ಪತ್ರ] 
ಅಸಿಪತ್ರನಂದನ (ನಾ). ಕತ್ತಿಯಂತೆ ಎಲೆಗಳುಳ್ಳ ಮರಗಳ ತೋಟಿ: 
ಎಮಗಾರ್‌ ಶರಣೆ ಲ್ಲಿ ಗೆ ಪೋಪೆವೆಂದು ಮೆಟಿ ಡಿನಸಿಸತ್ರನಂದನಮ 
ನೊಯ್ಯನೆ ಸಾರ್ವದುಂ (ಆದಿಪು. ೫-೮೮). ([ಅಸಿಪತ್ರ * ನಂದನ] 
ಅಸಿಪತ್ರನನ (ನಾ). - ಅಸಿಪತ್ರನಂದನ : ಮತ್ತಮಸಿಸತ್ರವನನಿಕರ್ತ 
ದೊಳಂ ತಪ್ಹಾಯಃಪುತ್ರಿಕಾಲಿಂಗನದೊಳಂ (ಅಜಿಪು. ೧೧-೧೦ ವ); ಸಂಧಿ 
ಸಂಧಿಗಳಂ ಗಂಟುಗಡಿವುದುಂ ತಡಂಗಡಿವುದುಂ ಆಅಸಿಪತ್ರವನದೊಳೂಳಿಕ್ಕೈ 
ಗುರ್ದುವುದುಂ (ಸುಕುಮಾ. ೧೧-೪೭ ವ). [ಅಸಿಪತ್ರ * ವನ] 
ಅಸಿಪತ್ರವ್ರತ (ನಾ). - ಅಸಿಧಾರಾವ್ರತ ೨ : ಶ್ಲಾಘ್ಯದಿಂದಾದ ಮಜ್ಜನ 
ಭೋಜನದ ಸದಾರೋಗ್ಯದಿಂ ತಾಂಬೂಲ ವಸ್ತ್ರಭೂಸಣದ ಸೌಭಾಗ್ಯದಿಂ 
ಕುಸುಮಪರಿಮಳಲೇಪನಂಗಳಿಂ ಸ್ತ್ರೀಪುರುಷರೇಕಾಂತಕೆ ಯೋಗ್ಯವಹ 
ಸೆಜ್ಜೆ ವನೆಯೊಳಗಿರ್ವರುಂ ದಿವ್ಯಭೋಗ್ಯಮೆನಿಪೊಂದು ಮಂಚಡೊಳೊಆಗಿ- 
ಕಾಮವೈರಾಗ್ಯಮಾಗಿರ್ಪುದಸಿಪತ್ರವ್ರತಂ (ಜೈಮಿಭಾ. ೪-೯). 
[ಅಸಿಪತ್ರ + ವ್ರತ] 


ಅಸಿಪರ್ಣಿ ೪೯೮ ಅಸು 


೩ 


ಅಸಿಪರ್ಣಿ (ನಾ). ಹೆಗ್ಗಣಿಗಲೆ ಗಿಡ: “ಪೆರ್ಗಣಿಗಿಲಸಿಸರ್ಣಿ?| | ಅಸಿಯರೆ (ಕ್ರಿ. ಸಣ್ಣನಾಗುವಂತೆ ಅಕೆ ; ನಯವಾಗಿ ಚೂರ್ಣಿಸು ; 


(ಮಂಗರಾ. ೪೨-೩೭). [ಸೆಂ. ಆಸಿಪರ್ಣಿನ್‌] ಪುಡಿಪುಡಿ ಮಾಡು: ಕಡುಮನದ ಕೈಸೂಜಕಿಗಾಆರನಡಗೆಡಹಿದನು 
ಅಸಿಸುತ್ರಿ (ನಾ). - ಅಸಿಧೇನು. [ಅಸ್ಕಿ * ಪುತ್ರಿ] ಧುರದ ಗೆಲವಿಗೆ ಮಿಡುಕುವರನಸಿಯರೆದು ನೆಗ್ಗಿದನೇನನುಸುರುವೆನು 
ಅಸಿಪುತ್ರಿ ಕೆ (ನಾ). ಇ ಅಸಿಧೇನು: “ಅಸಿಪುತ್ರಿಕಾ, ಅಸಿಧೇನುಃ, ಕ್ಷುರಿಕಾ; | (ಕುವ್ಯಾಭೀ. ೫-೨೩); ಸರಶುವಿನಿಂದೆ ಮುಸುಕಿ ಮುದ್ಧರದಿಂದಲಸಿ 

ಪತ್ರಂ, ಶಸ್ತಿಕಾ- ಈ ೫ ಸುರಿಗೆ (ಹಲಾಯು. ೭೮-೩೧೯). 5| ಯರೆದು ಬಾಣಂಗಳಿಂದೆಚ್ಚು (ಚಿಬಪು. ೪೪-೩೨). [ಅಸ್ಕಿ'* ಅಕ್ಕೆ] 


[ಅಸ್ಕಿ * ಪತ್ರಿಕೆ] ಅಸಿಯಳ್‌ "ಅಸಿದು' ಪರಾ. 
ಅಸಿಮಸೆ (ನಾ). ಕತ್ತಿಯ ಏಟನಿಂದಾದ ಗಾಯ : ಪೊಸಕಾಲನೆಂಬಂತೆ | | ಅಸಿಯಿಡು (ಕ್ರಿ). ಅರೆಯುವ ಕಲ್ಲಿನ ಮೇಲಿಡು : ಅರಕೆ ಮೃತ್ಕುವಿ 
ಸಮರಠಭೂಮಿಯೊಳು ಪೊಕ್ಕಸಿಮಸೆಯನೆಸಗಿ ಕನಿಸಂತತಿಯ ಭಕ್ಷಿಸುತ ನಜಕೆಗೌಷಧವರೆವವೊಲು ರಿಪುಬಲವನಸಿಯಿಟ್ಟಿರೆದವಿಭ ಬರಿಕೈಯ 
ಮೆಸೆದಂ (ವೆಂಕಾರಾ. ೬-೨೯-೨). (ಆಸ್ಕಿ ಮಸ್ಯೆ] ಭಾರಿಯ ಲಾಳವುಂಡಿಗೆಯ (ಕುವ್ಯಾಭೀ. ೪-೮೦). 
ಅಸಿಮಿಸಿ, ಅಸಮಿಸಿ (ನಾ). ಹಿಂದೆಗೆಯುವುದು; ಹಿಂದೆ ಮುಂದೆ |10 [ಅಸ್ಕಿ (ಆ ಅಸುವೆ) + ಇಡು] 
ನೋಡುವುದು : “ನಾಚಿಕೆ, ಹೇಸಿಕೆ, ಸಂಕೋಚ, ಅಸಿಮಿಸಿ?(ಕಂನುಹು. , | ಅಸಿಯೇಯು (ನಾ). ೧. ಕತ್ತಿಯ ಗಾಯ. ೨. ಖಡ್ಗಯು ದ್ಧ. 
೮೬) ; ಸೇಡು ತೀರಿಸಿಕೊಳ್ಳಲಿಕ್ಕೆ ತಕ್ಕ ಸಮಯವು ಒದಗಿರುತ್ತದೆ ಅಂದ ೩. ವಂಚನೆ; ಮೋಸ: “ಅಭಿಚಾರೇಣ ಇ ಬೇಳುವೆಯಸಿಯೆ£ 9 ಜು 


ಬಳಿಕ ಅಸಿಮಿಸಿಯೇಕೆ ? (ಮಾಧವ. ೨೭). ಅಸೆಮಿಸಿ: ಏನಿಹೆನೋ ಅದೆ 
ಮಾಡಿರಿ ಜನನೀ ನಾನಿದಕಸಮಿಸಿಗೊಳ್ಳಿನು ಕರುಣೀ (ನನಲ್ಲ. ೯೬). 
ಅಸಿಮಿಸಿ ಅನ್ನು - ಆಕ್ಷೇಪಿಸು ; ತಕರಾರುಮಾಡು ; ಹಿಂದಿಗೆ: 

ಹುಡುಗೀ ಇನ್ನಮ್ಯಾಲೆ ಆಸಿಮಿಸಿ ಅಂಬೂಹಾಂಗಿಲ್ಲಾ, ಹಾಂಗ ಹಾಕೇನಿ 
ಒಂಟೀ ಹಿಡತಾ (ಮಿಂಚಿಹು. ೮೯). ಅಸಿಮಿಸಿನೋಡು-ಸಂದೇಹಪಡು ; 
ಹಿಂದೆಗೆ: ಈ ಹಿಂಡ ಭೂಮಿಗೆ ಬಿದ್ದೊಡನೆ, ರಾಧಾಕಕ್ಕಿ ಹೇಳಿದರೆಂದು 
ಅವಳು ಅಸಿಮಿಸಿನೋಡದೆ ತಲೆಯ ಹತ್ತಿರದ ಬಿಳಿಯ ಪೊರೆಯನ್ನು 
ನಖಾಗ್ರದಿಂದ ಸಲೀಲವಾಗಿ ಹರಿದು ಅರ್ಭಕೆ ಜೀವಜಗತ್ತಿನಲ್ಲಿ ಕಣ್ಣು |20 
ಬಿಡುವಂತೆ ಮಾಡಿದಳು (ದೀಪಹ. ೩). [2] 

ಅಸಿಮೊಗ (ನಾ). (ಗಾತ್ರದಲ್ಲಿ) ಚಿಕ್ಕದಾಗಿರುವ ಮುಖ; ಸಣ್ಣ 
ಮುಖ: ಕಿಚುಗಿವಿ ದೇಸೆವೆತ್ತಸಿಮೊಗಂ ಸಘುರುಸ್ವನನಾಸಿಕಾಪುಟಂ.. .. 
ಘನವಾಜಿಗಳ್‌ (ಚಿಕನಿ. ೨-೯೫). [ಅಸ್ಕಿ (ಆ ಅಸಿದು) * ಮೊಗ] 

ಅಸಿಯ "ಅಸಿದು' ನೋ. 25 [ಅಸಿಯೋಜಕ 4 ತೆಗೆ) 

. ಅಸಿಯಜಂಘೌ (ನಾ). ಸಣ್ಣದಾದ ನಿಾನಖಂಡ: ಅಸಿಯಜಂಘೆ | | ಅಸಿರತ್ನ (ನಾ). ಶ್ರೇಷ್ಠವಾದ ಕತ್ತಿ: ಅಸಿರತ್ನ್ನಂ ಚಕ್ರರತ್ನಂ ನವನಿಧಿ 


ಮೊದಲಾದುವಜಕಿಂ (ಕಪಟಿದಿಂದ)? (ನೀತಿವಾ. ೨೫-೩೩) ; ಮನದೊಳ್‌ 
(ಪಾಕಾಂ. ಗೆ]ಯ... ಗುಜ್ಜರಿಯರೊಸ್ಪಿದರು ಸಭೆಯೊಳಗೆ (ಕುವ್ಯ್ಯಾಉ. ಪಲವುಂ ವಿದ್ಯೆ ಕೈಸಾರ್ದುವುಳ್ಳಂಜಿಸಿದೆಂ ದಿಳ್ಬಾಲರಂ (ಪಂರಾಮಾ. 


ನೀಂ ಮುಳಿದರನಟಕಿವನೊಸೆದರಂ ಕಾವನೆಂಬ ನಚ್ಚಿನ ಜವನುಂ ನಿನಗ 
ಮಸಿಯೇಜಕಿನವನಾದನೆ ತಮ್ಮ ನೆ ಸಿಡಿದ ಕೆಯ್ದುವುಂ ಪಾವಾಯ್ತೇ 
(ವರ್ಧಪು. ೯-೬೨). [ಆಸ್ಕಿ * ಏಜ್ಯು] 

ಅಸಿಯೇಲುಕಾಣ (ನಾ). ೧. ಖಡ್ಗಯುದ್ಧವನ್ನು ಮಾಡುವವನು. 
೨. ವೇಷಧಾರಿ; ವಂಚಕ; ಮೋಸಗಾರ: “ಗೂಢಪುರುಷ = ಅಸಿ 
ಯೆ£ಲ್ರಲುಕಾಆಂ” (ನೀತಿವಾ. ೨೪-೧೦೯). [ಅಸಿಯೇಲು + -ಕಾಜ] 

ಅಸಿಯೊಜಕಿ (ನಾ). ಕತ್ತಿಯ ಚೀಲ; ಒರೆ. "ಅಸಿಯೊಆಕಿಡಿಗೆ? 
ಪರಾ. [ಅಸ್ಕಿ * ಒಆಕ್ಕಿ] 

ಅಸಿಯೊಟಕಿಡೆಗೆ (ಕ್ರಿ). ಕತ್ತಿಯ ಒರೆಯನ್ನು ಕಳಚು ; ಒರೆಯಿಂದ 
ಕತ್ತಿಯನ್ನು ಹಿರಿ: ಆ ವಧುವಿನ ಗೃಹಕೆಯ್ದಿ ಮುಸುಂಕಿದ ಧಾವಳ್ಳ್ಯಾಂ 
ಬರಮಂ ತೆಗೆದಂ ಸ್ಮರನಸಿಯೊಜಕಿದೆಗೆವಂತೆ (ಜಯಕಾ. ೨-೪೨). 


5 


೮-೫೪). [ಅಸಿಯ (< ಅಸಿದು) * ಜಂಘೆ] ೯-೧೭೭). [ಆಸ್ಕಿ + ರತ್ನ] 
ಅಸಿಯಡಿ (ನಾ). ಚಿಕ್ಕದಾದ ಪಾದ; ಪುಟ್ಟ ಹೆಜ್ಜೆ : ತಳಿರಡಿಯ| | ಅಸಿಲತಾಧಾರೆ (ನಾ). ಬಳ್ಳಿಯಂತೆ ಬಳುಕುವ ಕತ್ತಿಯ ಅಲಗು : 
ಮೆಲ್ಲಡಿಯ ತಾವರೆಗಳಡಿಯ ಥಳಥಳಿಪ ಚೆನ್ನಡಿಗಳಸಿಯಡಿಯ ಲಲಿತಾಂಗಿ |50 ವೈರಿಭೂಪಾಳಕಜಾಳಸ್ವಾಂತಚಿಂತಾಭರಮನಸಿಲತಾಥಾರೆಯಿಂ. . . ಮಾಡಿ 
ಯರ್‌: (ಚೆಬಪು. ೩೭-೪೧). [ಅಸ್ಕಿ (ಆ ಅಸಿದು) * ಆಡಿ] (ಚಂದ್ರಪು. ೪-೮೪). (ಸಂ. ಅಸಿಲತಾಧಾರಾ] 
ಅಸಿಯದು "ಅಸಿದು' ಪರಾ. ಅಸಿವಲಗೆವಿಡಿ (ಕ್ರಿ). ಕತ್ತಿ, ಗುರಾಣಿ ಎಂಬ ಆಯುಧಗಳನ್ನು 
ಅಸಿಯನ್‌ "ಅಸಿದು? ಪರಾ. ಹಿಡಿ ಧರಿಸು : ಪಲ್ಮೊರೆಯುತಸಿನಲಗೆವಿಡಿದವನ ಮೇಲೆ ನಡೆಯಲ್‌ 
ಅಸಿಯನಡು (ನಾ). - ಅಸಿನಡು : ಅಸಿಯ ನಡು, ಪಸಿಯ ಬಣ್ಣಂ, (ಜೈಮಿಭಾ. ೧೨-೩೩). [ಅಸ್ಕಿ * ಪಲಗೆ * ಪಿಡಿ] 
ಬಿಳಿಯ ಕರ್ಬು, ನಿಡಿಯ ನಾಲಗೆ (ಶಮದ. ೧೬೮ ಪ್ರಯೋ) ; ಹರಿಣಧರನ |35 ಅಸಿವಸಿ "ಅಸವಸ' ನೋ. 
ವೊಲೊಳುಮೊಗಂಗಳ ಹರಿಯನಡುವಿಂದಸಿಯನಡುಗಳ ಸುರನಬಿಯ| | ಅಸಿವೆರಲ್‌ (ನಾ). ತೆಳುವಾದ ಬೆರಳು ; ಕೋಮಲವಾದ `ಬೆರಳು : 
ಸುಳಿಗಳಿಗೆಸೆವ ಗಂಭೀರನಾಭಿಗಳ (ಬಸಪು. ೫-೨೪). ಅಸಿನೆರಲ್ಲಳೊಪ್ಪುವುಗುರ್ಗಳಿಂ (ಜೈ ಮಿಭಾ. ೧೮-೨೯). 
[ಅಸಿಯ (ಆ ಅಸಿದು) * ನಡು] [ಅಸ್ಕಿ (ಆ ಅಸಿದು) + ಬೆರಲ್‌] 
ಅಸಿಯನೂಲ್‌ (ನಾ). ತೆಳ್ಳಗಿರುವ ದಾರ; ಸೂಕ್ಷ್ಮವಾದ ದಾರ: | | ಅಸಿಹೇತಿ (ನಾ). ಕತ್ತಿಯನ್ನು ಆಯುಧವಾಗಿ ಉಳ್ಳವನು ; ಖಡ್ಗ 
ಬಿಳಿಯ ತಾವರೆಯೆಳಗಾವಿನಸಿಯನೂಲೊಳ್‌ ಕೊ ದ ತೋರಮಲ್ಲಿ |40 ಪಾಣಿ (8). [ಅಸ್ಥಿ * ಹೇತಿ] 
ಗೆಯ ಬಿರಿಮುಗುಳ ಸರಿಗೆಯುಮಂ (ಸಂಸಭಾ. ೫-೬ ವ). ಅಸೀಮ (ಗು). ಎಲ್ಲೆಯಿಲ್ಲದ; ತುಂಬ ಹೆಚ್ಚಾದ: ಒಂದು ತತ್ತ್ವ 
[ಅಸಿಯ (ಆ ಅಸಿದು) * ನೂಲ್ಮ್‌] ಕ್ಕಾಗಿ ಹೋರಾಡಿ ಅಸೀಮ ಸಂಕಟಕ್ಕೊಳಗಾಗಿ ನಿರ್ಗತಿಕರಾದ ನೂರಾರು 
ಅಸಿಯ ಪುರ್ವು (ನಾ). ಚಿಕ್ಕದಾದ ಹುಬ್ಬು; ಸಣ್ಣದಾದ ಹುಬ್ಬು: ಅಪ್ತಬಾಂಧವರ ಚಿತ್ರವು (ಕರವೀ. ೨೩೪). [ಸಂ.] 
ಸಮಜದೆ ಕೊಂಕಿ ನೀಳ್ದಸಿಯಪುರ್ವಗಳೆಚ್ಚದೆ ನಾಡೆಯುಂ ಬೆಡಂಗಮರ್ದ | | ಅಸು, (ನಾ). ಆಕ್ರಮಿಸಿ ತೆಗೆದುಕೊಂಡದ್ದು ; ಬತಾಲ್ಯಾರದಿಂದ 
ಸಿತಾಕ್ಷಿಯುಗ್ಮಮಡಿಯೂಡದೆ (ಕಾವ್ಯಾವ. ೭೩೭). 45 ಕಿತ್ತುಕೊಂಡ ದ್ದು: “ಅಸುವೆಂಡೊಡಂ ಸಲಂಗೊಂಡುದೆಂದೆನಿಸಲೈ 
[ಅಸಿಯ (< ಅಸಿದು) * ಫುರ್ವು] ಯಾಕೃಮಿಸಿಕೊಂಡುದಕ್ಕುಂ ” (ಕಬ್ಬಿಕ್ಳೆ. ೮೭). (2) 


ಅಸ್ಕು 


ಅಸ್ಕು (ನಾ). ಶೀಘ್ರ; ಬೇಗ: “ಅಸು [ಪಾಠಕಾಂ. 
ಶೀಘ)ಂ * (ಶಮದ. ಪರಿ. ೨), [ಆ ಸಂ. ಆಶು] 

-ಅಸ್ಕು (ಪ್ರ). ಕೆಲವು ಎಕಾರಾಂತ ಧಾತುಗಳ ಮುಂಡೆ ಪ್ರೇರ 
ಣಾರ್ಥದಲ್ಲಿ ಸೇರುವ ಪ್ರತ್ಯಯ. ಉದಾ: ಕರಸು, ನಡಸು. 

--ಅಸ್ಮು (ಪ್ರ). ಕೃದಂತಭಾವನಾಮ ಪ್ರತ್ಯಯ : “ಬಳೆಬೆಳೆತೋರ 
ನೃಸೂ... ಬೆಳಸು, ಬೆಳಸುಗಳ್‌ (ಶಬ್ದಾನು. ೫೬೩ ಪ್ರಯೋ) ; ನಾಡ 
ಕಾಡ ಬೆಳಸಿಂ ಬೆಳಸಾ ವಿಷಯಾಂತರಾಳದೊಳ್‌ (ಪಂಪಭಾ. ೧-೫೪) ; 
ಓರಂತಿರೆ ಬೆಳಪ ಬೆಳಸು ಸುಖದುಃಖಂಗಳ್‌ (ಶಾಂತಿಪು. ೮-೧೪೧) ; 
ಬೆಳೆಯೆಂಬ ಧಾತುವಿನ ಭಾವವಚನಂ ಬೆಳೆಯೆಂದುಂ ಬೆಳಸೆಂದುಮಿರ್ಪದು 
(ಶಮದ. ೨೧೮ ವೃತ್ತಿ). 

ಅಸ್ಕು (ನಾ). ೧. ಪ್ರಾಣ; ಜೀವ; ಉಸಿರು: “ಜೀವಿತವಸು ಪ್ರಾಣ 


ಆಸು]ನೆಂದು 


5 


ಜೀವವೆನೆ ಪ್ರಾಣವಕ್ಕು ೨ (ಮಂಗರಾ. ೯-೨೯) ; ಮೆಯ್ಗೆಳೆರಡಾದೊಡ 
ಮೇನಸುವೊಂದೆ (ಆದಿಪು. ೩-೫). ೨. ಮನಸ್ಸು; ಹೃದಯ. 
ಅಸುವಆಕಿಯಾಗು - ಜೀವವಿಲ್ಲದಂತಾಗು; ಸತ್ತ್ವವಿಲ್ಲದಂ 


ತಾಗು : ಅಆದಿವರಾಹನೆತ್ತುವಂದಸುವಟಕ ಯಾದ ಸೇದೆ EE 
ಡೆಂಬಿನವೀಗಳಿಟ್ಟಪಳ್‌' ವಸುಮತಿ ವಿಕ್ರಮಾಭರಣ ಭೂಪನ ಭೂರಿಭುಜ 
ಪ್ರದೇಶದೊಳ (ಎಇ. XIII, ೪೩-೨೮ ; 1112) ; ಪೊಗಸಿನೊಳ್‌ ಮೊಗಸಿ 
ಬೈಗುವರೆಗಂ ಬೇಟಿವೆಸದಿನಸುವಆಕಿಯಾಗಿ ತಮ್ಮಿರ್ಕೆವೆಟ್ಟುಗಳ ಗುಹಾ 
ಶಯ್ಕೆ ಯಿಂದುಜಕಿ ಸನ್ನೆಗೆಯ್ದು (ಚಂದ್ರಪು. ೮-೪ ವ); ನೀಡುಮೆಸಗಿ 
ಯಸುವಣಕಿಯಾಗಿ ನಿರರ್ಥಕ ಪ್ರಯಾಸಂಬೆತ್ತು (ವರ್ಧಪು. ೧೫-೩೯ ವ). 
ಅಸುವೊಣಕಿಯಾಗು - ಜೀವಹೋಗು : ರೋಗದಿಂ ಪತ್ತೆಂಟುದಿವಸ 
ಕಸುವೊಜಕಿಯಾಗಿ ಬೇಗದಿಂ ರಜತಗಿರಿಗೈದಿದಂ (ಬಸರ.೫-೧೪೯). (ಸಂ.) 

ಅಸ್ಕು "ಅಸುವೆ' ನೋ. 

ಆಸುಂಗೊಳ್‌, ಅಸುಗೊಳ್‌ (ಕ್ರಿ). ೧. ಪ್ರಾಣವನ್ನು ತೆಗೆ; ಕೊಲ್ಲು: 
*ಅಸುಂಗೊಳ್‌ - ಪ್ರಾಣಾಪಹರಣೇ » (ಶಮಧಾ) ; ಇಜನಿಯದೆ ಕೆಮ್ಮ 
ನುಂತೆ ಭುವನಂಗಳಸುಂಗೊಳಿ ತಕ್ಕು ದೆಂದೊಡೇಮಜುಕಮನೆಂಬುದೇ 
ವಿರಿದು (ಕಾವ್ಯಸಾ. ೪೧೧ ಶೂದ್ರಕ) ; ಅಪ್ರತಿಮಂ ಕೃತಾಂತ ಸದೃಶಂ ರಿಪು 
ಸೇನೆಯನೊಟ್ಟ ಸುತ್ತು ನಿನ್ನೊಪ್ಪಭಟಿರ್ಕಳನ್ನಿಟ್‌ದಸುಂಗೊಳೆ ಪೊಂದಿದ 
ಕೇಸವಯ್ಯನ್‌ (ಎಕ. 111, ನಂಜನ. ೭೮-೧೭ ; 900) ; ಪೊಗಲದಿರ್ಪವೆ 
ಮೆಚ್ಚಿದಾಂತ ಚತುರ್ಬಲಂಗಳ ಮೆಯ್ಸಳೊಳ್‌ ಬಗಿದಸುಂಗೊಳೆ ಸುಯ್ದು 
ಕೆತ್ತುವ ಪುಣ್ಣ ಬಾಯ್ಸಳೆ ಬೀರಮಂ (ಕಾವ್ಯಾವ. ೩೫) ; ಅಸುಂಗೊಂಡಂ, 
ಅಸುಗೊಂಡಂ, ನಿನ್ನಸುಂಗೊಂಡೊಡೆ ದೋಷಮಾದುದೆ (ಶಮದ. ೧೬೭ 
ಪ್ರಯೋ). ೨. ಹೆದರು; ಭಯಗೊಳ್ಳು ; ಗಾಬರಿಯಾಗು : ಜಕ್ಕ 
ವಕ್ಕಿಗಳ್‌ ಸುರತ ಮಕರಥ್ವಜನ ಸುಭದ್ರೆಯ ವಿರಹಪರಿತಾಪಮಂ ಪಚ್ಚು 
ಗೊಂಡಸುಂಗೊಂಡಗಲೆ (ಪಂಪಭಾ. ೪-೪೮ ವ); ನಭಸ್ಥ ಳದೊಳಾದು |3 
ದುಳ್ಳಾಪಾತಂ, ಆದಂ ಕಂಡು ಅಸುಂಗೊಂಡು (ಅಜಿಪು. ೬-೪೬ ವ); | 
ರಿಪುಭೂಪರೀ ನಿಕಟಿಪ್ರದೇಶದೊಳ್‌ ಸಾಹಸತುಂಗನಾ ಫುರಮಸುಂಗೊಳೆ 
ಬಿಟ್ಟರಲ್‌. (ನೇಮಿಪು. ೭-೧೨೮). ೩. ಬೆರಗಾಗು; ಆಶ್ಚರ್ಯಪಡು: 
ಗಂಗಾವಾರ್ಥಿ ಯೊಳಾಕ್ಮತುರಂಗಮಮಂ ಮಿಸಿಸಿ ಚ ಡಾಳಪ್ರಿಯ 
ನೊಳ್‌ ಸಂಗತ ಗುಣನಸಿಲತೆಯನಸುಂಗೊಳೆ ಭುಜನಿಜಯ ಗರ್ನದಿಂ 
ಸ್ಥಾಪಿಸಿದಂ (ಸಂಪ ಭಾ. ೧-೩೮); “ಶಕ್ತಿಗುಂದಿಸು* (ಸಂಪಭಾ. | 
ಕೋಶ); ಉಚ್ಚಂಗಿಯ ಕೋಟಿಯಂ ಜಗಮಸುಂಗೊಳೆ ಕೊಂಡ ನೆಗಟಕ್ಕಿ 
(ಎಇ. ೫, ೧೭೮೨೯೪; 1088) ; ಭುವನೈಕಮಲ್ಲನಂ ಭೂಭುವನಮಸುಂ | 
ಗೊಳೆ ಮರಳ್ಳಿ ರಾಜ್ಯಮನಧಿಕೋತ್ಸವದಿಂ ಶ್ರಿಭುವನ ಮಲ್ಲಂಗವ] 
ಯವದಿಂ ಕೊಣ್ಣು ಕೊಟ್ಟಿ ಗಣ್ಣಂ ಪಾಣ್ಣಾ 
1100). “ಅಸುಂಗೊಳೆ - ಭೆರಗಾಗಲು” (ಶಾಸಮಂ. ಕೋಶ). 


20 


ಮಾರಾ. 
ಲು ಗಿ ಕಾಡ್‌ 
೦ u ಭಾ 


35 


40 


(ಎಕ. ೪, ಅರಸೀ. ೧೦೨-೪೪; |45 


೪೯೯ 


ಆಸುಗತಿ 


ಅಸುಗೊಳ್‌ : ೧. ಆಸುಂಗೊಂಡಂ, ಅಸುಗೊಂಡಂ (ಶಮದ, ೧೬೭ 
ಪ್ರಯೋ); ಈ ದುರುಳ ನೈಶಾಟರಸುಗೊಳಲೈದಿಬರುತಿಹರೆಂದು ಬಹ 
ಮಾಯಾದುರಾತ್ಮನ ಕಂಡು ಮುನಿ ಕಾಕುತ್ಸ್ಟಗಿಂತೆಂದ (ತೊರರಾ. 
೧-೧೧-೧೯). ೪. ಮನವನ್ನು ಅಪಹರಿಸು, ಕದಿ: ಮುಡ್ದುನೆಣ್ಣಿಗೆ 
ಪೇಳಿದಳು ನಿನ್ನ ಬಿಟ್ಟು ಕಾಲೆದ್ದು ಪೋಸೆನೆ ಪೋಪುದಿಲ್ಲ ಗೆದ್ದು ನಿನ್ನಸು 
ಗೊಂಡು ಪೋದಾಳನ ತರದಿದ್ದು ಮಾಡುವುದೇನು ಮಗಳೆ (ನೋಹತ. 
೨೯-೩). [ಆಸ್ಕು* ಕೊಳ್ಳ್‌) 

ಅಸುಂಗೊಳಿಸು, ಅಸುಗೊಳಿಸು (ಕ್ರಿ). ೧. ಪ್ರಾಣವನ್ನು ತೆಗೆಯಿಸು; 
ಕೊಲ್ಲಿಸು. ೨. ಹೆದರಿ ನಡುಗುವಂತೆ ಮ್‌ ಭಯಪಡಿಸು ; 
ಗಾಬರಿಗೊಳಿಸು: ಅಂತಾ ಕೂಸುಗಳ್‌ ನಿಜಜನನೀಜನಕರ ಮನಮ 
ನಿಟ್ಟುಳಿಗೊಳಿಸಿಯುಮರಾ ತಿಜನಂಗಳ ಮನಮನಸುಂಗೊಳಿಸಿಯುಂ 
ಬಳೆಯೆ ಬಳೆಯೆ (ಪಂಪಭಾ. ೨-೧೧ ವ); ಈತನೋಲಗಂಗೊಟ್ಟರೆ 
ಸಪ್ತಾಂಗದ ರಾಜ್ಯದ ತೇಜಮಸುಂಗೊಳಿಸುವುದನ್ಯಮಂಡಲಾಧೀಶ್ವರರಂ 
(ಶಾಂತಿಪು. ೩. ಆಶ್ಚರ್ಯಪಡಿಸು; ಬೆರಗಾಗಿಸು: 
ದಿವ್ಯಾಸ್ತ್ರಮುಮರ್ದ ಕೋದಂಡಮಸುಂಗೊಳಿಸೆ ಭಯಂಗೊಳಿಸೆ ಸಭಾಸ 
ದರನುಜದೆ ಕರ್ಣಂ ಬಂದಂ (ಪಂಪಭಾ. ೨-೭೮) ; ತ್ರಿಣೇತ್ರನುಮನ 
ಸುಂಗೊಳಿಸಿದ ಸಾಹಸದೊಳ್‌ ಕದನತ್ರಿಣೇತ್ರನುಂ (ಪಂಪಭಾ. 
೧೪-೩೭ ವ). ಅಸುಗೊಳಿಸು: ೧. ಖಳರ ಶೀಲಾಚಾರವ ನಂಬಿ 
ಮೆಯ್ಮಣಕಿದೊಳಗಾಗೆ ಕೇಡಾಗದಿರದು ಹುಲಿಯುಪವಾಸ ಪಶುಗಳ 
ನೆರವಿಯಸುಗೊಳಿಸದೆ ಸುಮ್ಮನಿರ್ದಪುದೆ (ಕುರಾಸಾಂ. ೧-೫೬), 

[ಅಸುಂಗೊಳ್‌ + -ಇಸ್ಯು) 

ಅಸುಂದೊಜಕ್ಕ, ಅಸುಡೊಟ್‌ (ಕ್ರಿ). ಪ್ರಾಣವನ್ನು ಬಿಡು; ಜೀವ 
ವನ್ನು ತೊರೆ: ಮುಳ್ಳಿದರ್‌ ಕೊಜಕಿದರಣಕಿದರ್‌ ಕೊಂದರಂದಗೆಡಿಸಿದ 
ರಸುಂದೊಜಕಿವಿನಂ ಬಾಯ್ಗಳಂ ತೆಜಕಿವಿನಂ ಮೆಯ್ಗಳಂ ಮಜಕಿವಿನಂ 
ಸುರರಸುರರ (ಚೆಬಪು. ೨೧-೨೦). ಅಸುದೊಂಿಕೆ: ತಂದೆಗೋಸುಗ 
ಮಾಳ್ವನವಸರಕೆ ಗೋನಿಮಿತ್ತಂ ದೇವವಿಪ್ರಾರ್ಥಕಸುದೊಜಕ್‌ದೊಡಾತಂಗೆ 
ಸಂದೇಹಮಿಲ್ಲದಾದಪುದು ಗಡ ಕೈವಲ್ಯಂ (ಜೈ ಮಿಭಾ. ೨೩-೧೧). 

[ಅಸ್ಯು * ತೊಜಕ್ಕಿ] 

ಅಸುಂಬು, ಅಸುಬು (ಕ್ರಿ). ಅಲ್ಲಾಡಿಸು: “ಅಸುಂಬು - ಸಂಚಾಲನೇ 
(ಆಲ್ಲಾಡಿಸು)? (ಶಮ ಧಾ); ನಿತ್ಕಬಿಂದುಗೆ- ಬೆಡಂಗು... 
ಅಸುಂಬಿದಂ, ಕರಂಡಗೆ (ಶಮದ. ೩೬ ಪ್ರಯೋ). ಅಸುಬು: ಭರವಸ 
ದಿಂದ ಸಂಜೀವಿನಿಯ ತಂದು ಅಸುಬಿ ವಾನರರಿಗೋಸುಗೆ ಗಿರಿಯನೆತ್ತಿ 
ಚಿಮ್ಮಿಸಿ ನೆಲಕೆ ನಿಲಿಸಿದನೀ ಹನುಮಂತ (ಪುರಂದ, ೨-೬೭-೮). 

(ಜೀ. ॥ ತಮಿ. ಅಶಜ್ಯು, ಅಶಕ್ಕು, ಅಯಕ್ಕು ; ಮಲ. ಆಯಕ, 
ಆಯೆಕ ಇ ಕಳಿಸು, ಬಿಟ್ಟುಬಿಡು, ಸಡಿಲಮಾಡು ; ಕೊಡ, ಅಯ್‌ ಎ 
ಕಳಿಸು; ತೆಲು. ಅಸಿಯಾಡು - ಚಲಿಸು, ನಡುಗು, ನೇತಾಡು; ಕುರುಖ್‌. 
ಅಸಲ್ರಿನಾ - ನಡುಗು) 

ಅಸುಕೆ "ಅಸುಗೆ? ನೋ. 

ಅಸುಖ (ಗು). ೧. ಸುಖವಿಲ್ಲದ. (ನಾ). ೨. ಸುಖವಲ್ಲದ್ದು; 
ದುಃಖ. (ಸಂ.] 

ಅಸುಖಕರ (ನಾ). ಹಿತವಲ್ಲದ್ದು; ಅಹಿತ; ಕ್ಲೇಶವನ್ನುಂಟು 
ಮಾಡುವಂಥದು : ಕೂಸಿನ ತಲೆಯೊಳ್ಳಿ ಜ್ಬೊಜಕೆಯನಿಟ್ಟಿ ವೋಲಸುಖ 
ಕರಂ (ಕವಿರಾ. ೨-೬). [ಸಂ.] 

ಅಸುಗತಿ (ನಾ). ದುರ್ಗತಿ; ಕೀಳುಗತಿ: ಪಾನನವಾದುದನು ಲಿಂಗಕ್ಕೆ 
ಮಾಡುವುದೆ ಆಚಾರ ವಿಷಯಕ್ಕೆ ಇಕ್ಕಿ ಅಸು[ಪಾಠಾಂ. ಅಥೋ] ಗತಿಗಿಳಿ 
ಯದಿರಿ (ಬಸವ. ೬೩೦). [ಸಂ] 


೫-೧೨೮). 


ಅಸುಗಳೆ ೫೦೦ ಅಸುರಹರ 


ಅಸುಗಳೆ (ಕ್ರಿ). ಜೀವಬಿಡು ; ಪ್ರಾಣತ್ಯಾಗಮಾಡು : ತನ್ನನುವಿಂಗೆ ಳೋಚಂಬೆರಸಿರ್ಪ ದೇವಗಣಮಂ (ಆದಿಪು. ೭-೯೧). Pp ಈ ಶಬ್ದ 
ಕೊರತೆಬರೆಯಸುಗಳೆನೆನೆಂಬ ನಿಷ್ಕೆಯನಾಂತು (ಸದ್ಮರಾ. ೨-೨೭) ; "ಅಸಿನೆಆ? ಎಂಬುದರ ಅಪಲಿಖಿತವಿರಬಹುದೆ? 
ಪೊರೆಯೊಳಸುಗಳೆದಿರ್ದ ವೇಶೈಗಂ ಪರಣಮೈತಂದುದು (ಚಿಬಪು. [ಅಸ್ಮಿ? + ನೆಜ. P ಶಮಿ. ನಿಜಂ- ಶರೀರ] 
೬-೩೩). [ಅಸ್ಕು* ಕಳ್ಳೆ] | ಅಸುಬು "ಅಸುಂಬು' ನೋ, 


(8). [ಅಸ್ಕು * ಕಾವಲು (ಆ ಕಾವಲ್‌) ಭೃದ್ವರ್ಗಕ್ಕೆ ನೀಮಾಗಳುಂ ಕಾರುಣ್ಕಾನ್ವಿತಚಿತ್ತರಾಗಿಂ (ಜೀವಸಂ. 
ಅಸುಗುಡಿ (ಕ ಕ್ರಿ). ಪ್ರಾಣವನ್ನು ಹೀರು; ಸಾಯಿಸು: ಪಿಡಿನ ಪುಲಿ ೯-೩೪). (ಸಂ. (ಆಸ್ಕು + ಭೃತ್‌ + ವರ್ಗ)) 

ಕರಡಿ ಬಾಯ್ವಿಡುವ ಭೂತಂಗಳೆಸುಗುಡಿವ ಪಾವುಗಳಟ್ಟ ಸುಡುವ | ಅಸುಮೋಕ್ಸ (ನಾ). ಪ್ರಾಣವಿಯೋಗ ; ಸಾವು: ಕೆಳೆಯಂಗಾಯ್ತ 

ಕಾಳ್ಗಿಚ್ಚು (ಕೈ ಮಿಭಾ. ೪-೨೩). [ಅಸ್ಕು* ಕುಡಿ] i ಸುಮೋಕ್ಷಮಾಗದೆನಗಂ ಬಾಷ್ಪಾಂಬುಮೋಕ್ಷಂ (ಗದಾಯು. ೫-೩೧). 
ಅಸುಗೆ ಅಸುಳೆ (ನಾ). ಅಶೋಕವೃಕ್ಷ: “ಅಸುಗೆ ಕಂಕೆಲ್ಲಿ ತಾ|10 [ಆಸ್ಕು * ಮೋಕ್ಷ] 

ನಶೋಕಾಹ್ವಯಂ” (ವಸ್ತುಕೋ. 1 ಪುಗಲೆನ್ನದೆ ದಲ್‌ ಪುಗಿ | ಅಸುರ್‌ (ಕ್ರಿ). ೧. ಅಸಹ್ಯಪಡು ; ಸಹಿಸಲಾರದೆ ಹೋಗು; ಬೇಸರ 

ಮೆಂದು ಮೆಲ್ಬುಗುಂದದ ದನಿಯಿಂ ತಳಿರ್ತಸುಗೆಯೊಳ್‌ ನೆಲಸಿರ್ದ es ಗೊಳ್ಳು : “ಅಸುರ್‌ - ಅಸಹ್ಮಭಾವೇ ೫ (ಶಮಧಾ). ೨. ಬಳಲು; 


ಅಸುಗಾವಲು (ನಾ). ಪ್ರಾಣರಕ್ಷಣೆ; ಜೀವವನ್ನು ಕಾಯುವುದು | ಅಸು ದ್ವರ್ಗ (ನಾ). ಪ್ರಾಣಿಸಮೂಹ; ಜೀವಕೋಟಿ: ಅಸು 
| 


ಮೆಲ್ಲಸೂಳ್ಳುದು (ಪಂಸಭಾ. ೧೪-೧೨) ; ಕಿಸಲಯದಿನಸುಗೆಯಸದಳ | ಯಾಸಗೊಳ್ಳು. 
ಮೆಸೆಗುಂ (ಕುಸುಮಾ. ೫-೪೦) ; ಕೆಂಪಾದಸುಗೆಯ ತಳಿರಂ ಕು! [ಡೇ. ॥ ತಮಿ, ಆಶರ್‌, ಅಯರ್‌ ಎ ಬಳಲು; ಮಲ. ಆಯರ್‌ ಎ 
೮೮). ಅಸುಕೆ: ಅಸುಳೆಯ ಕೆಂಪು ಪಾದರಿಯ ಕಂಪು (ಸುಕುಮಾ. ಪ್ರಜ್ಞೆತಪ್ಪು) 


೯-೪೮) ; *ಕುಸುಮಕಿಸಲಯಮೆ ಲೋಕಕ್ಕೆ ಸೆವುತ್ತಂ ಪನ 
ಸಾಲದೆ ಸಂದಸುಳೆಗೆ ನಿಸ್ಸಾರಫಲಪ್ರ ಹ ಮತ್ತಂತದಾದೊಡೇನಾಗ 
ದೊಡೇಂ (ಕಾವ್ಯಾ ವ. ೮೭೦); ಹೀಲಿಗಳನೊಲಿದುಟ್ಟು ತಳಿರಿನ ಮೇಲುದಿಟ್ಟ 
ಸುಕೆಗಳ ಮೊಲ್ಲೆಯ ಮಾಲೆಗಳ ತಲೆಸೂಡಿ (ಸಾಳ್ವಭಾ. ೫-೮). 


ಅಸುರ (ನಾ). ೧. ರಾಕ್ಷಸ; ದೈತ್ಯ: ಅಸುರಃ, ದಾನವಃ...-ಈ 
೮ ಅಸುರರ ಫೆಸರ್‌ ? (ಹಲಾಯು. ೨-೫) ; "ಚುಕ್ಕಿಗುವರರು ರಕ್ಕಸರು 
ಮಬ್ಬಿಗರುಯೆನಲೈ ಅಸುರಾಭಿಧಾನದೊಳ್‌ ಸಲೆ ತೋರ್ಪುದು? 
(ಶಬ್ದಮಂ. ೧೦). ೨. ಸೂರ್ಯ. ೩. ಪರಮಾತ್ಮ, (ಸಂ.) 


[< ಸಂ. ಅಶೋಕ] 20| ಅಸುರಗುರು (ನಾ). ರಾಕ್ಷಸರ ಗುರು; ಶುಕ್ರಾಚಾರ್ಯ: “ಅಸುರ 
ಅಸುಗೆಡು (ಕ್ರಿ). ಸತ್ತ್ವಕುಗ್ಗು: ಮಸೆದಸಿಯ ಪಂಜರದೊಳಿನ್ನೆಗ | ಗುರುವೆಂದೆನಳು ಶುಕ್ರಂ ? (ಮಂಗರಾ. ೧೨-೬) ; *ರಕ್ಕಸರೋಜ ಚುಕ್ಕಿ 
ಮಸುಗೆಡುತಮಿರ್ದುಗ್ರಸೇನನನೆಸೆವ ಪದ್ಮಾವಶಿಯ ಬಂಧನವನು ಕಳೆದು ಯೆನಲೂ ಕಂಗೊಳಿಕುಮಸುರಗುರುವಿನೊಳು ? (ಶಬ್ದಮಂ. ೧೮). 
(ಸಾಳ್ವಭಾ. ೧೨-೭೮). [ಅಸ್ಕು * ಕೆಡು] [ಅಸುರ + ಗುರು] 


ಅಸುಗೆದಳಿರ್‌ (ನಾ). ಅಶೋಕವೃಕ್ತದ ಚಿಗುರು: ಬಾಸುಟ ತಳ್ಬು | | ಅಸುರಧೂಳೀಪಟಿ (ನಾ). ರಾಕ್ಷಸರನ್ನು ನಾಶಮಾಡುವವನು; 
ಶೋಕಶಿಖಿಯಂ ಕಟಲ್ಪಲೆಂದೊಟ್ಟಿ ದಸುಗೆದಳಿರಂ ಪೋಲ್ಕುಂ (ಕಾವ್ಯಾವ. | 25 `ವಿಷ್ಣು; ಕೃಷ್ಣ: ಘನಮೋಹರದ ಮಧ್ಯದೊಳಸುರಧೂಳೀಪಟನು 


೨೦೧) ; ಘುಸ್ಕಣರಸದಿನಸುಗೆದಳಿರಂ ತೊಯ್ವಂತೆ `ಚಂದ್ರಪು. ೬-೬೩ ವ); ಹೊಣಜವಂಟ | ಕುವ್ಯಾಉ. ೧೧-೩೭). 
ಸುರಯಿಯರಲ' ಪರಾಗದ ಪೊಂಜಗಲಿಯ ಮೇಲಣಸುಗೆದಳಿರಲರ್ವಾಸಿ [ಅಸುರ * ಧೂಳೀಪಟ (ಎ. ಧೂಲೀಪಟ)] 


ನೊಳ್‌ (ರಾಜಶೇ. ೧೦-೩೧ ವ). [ಅಸುಗೆ + ತಳಿರ್ಯ್‌) ಸ್ಟ (ನಾ). ದೈತ್ಯನಿಗೆ ಸಲ್ಲಿಸುವ ಆಹಾರ: ಮತಿಯುಳ್ಳೊ 

ಅಸುಗೆನನೆ (ನಾ). ಅಶೋಕೆಯ ಮೊಗ್ಗು, ಹೊವು: ಅಸುಗೆನನೆ ಡಿವನಸುರಬಲಿಗೊದಗಿಸಿದ ಕೂಳನತಿಮಹೋದರಕಡಸಿಕೊಂಬನೇ 
ಗಳ ನಿಮಿರ್ದು ಬಳಸಿದೆಳವಳ್ಳಿ ಗಳಿವೆಂಬಿನಂ ಸೊಗಸೆಸೆಯಲ್‌' ಪಸುರ್ವ |30| (ಜೈಮಿಭಾ. ೨-೫೮). [ಆಸುರ * ಬಲ್ಲಿ] 
ಣಿಯುಂಗ£ಗು3ರಗಳನೊಲ್ಹಸಿಯಳ ಕರಶಾಖೆಗಳ್ಳಮರ್ಚಿದಳೊರ್ವಳ್‌ | | ಅಸುರರಿಪು (ನಾ). ರಾಕ್ಷಸರ ಶತ್ರು; ವಿಷ್ಣು; ಕೃಷ್ಣ: ಸರಮಾರ್ಥಂ 


(ಉದ್ಭಟ. ೮-೩೭). [ಅಸುಗೆ* ನನೆ] ನಿಮ್ಮ ಸಮ್ಯಕ್‌ ಪರತರ ನಿಜಮಂ ಭಾವಿಸಲ್‌ ಬಣ್ಣಿಸಲ್‌ ತಾಮರಸೋ 
ಅಸುಗೊಳ್‌ "ಅಸುಂಗೊಳ್‌' ನೋ. ದ್ಭೂತಂಗೆ ಶಕ್ರಂಗಸುರರಿಪುಗೆ ವೇದಕ್ಕತರ್ಕ್ಯಂ (ರಕ್ಷಾ ಶ. ೮೨); 
ಅಸುಗೊಳಿಸು "ಅಸುಂಗೊಳಿಸು? ನೋ. ಕೆಂಗಜಕಿಯ ಮಜ್‌ದುಂಬಿ ತಾವರೆಗಂಗವಿಸುವವೊಲಸುರರಿಪುವಿನ 
ಅಸುಗೊಳ್ಳು "ಅಸಗೊಳ್ಳು' ನೋ. 35| ಮಂಗಳಾನನ ಕಮಲದಲಿ ಶರವಾಳೆ ಗಆಸಿಗಡಿಯೆ (ಕುವ್ಯಾಭೀ. ೬-೨೫). 
ಅಸುತ (ನಾ). ಮಕ್ಕಳಿಲ್ಲದವನು : ಇನಜಂ . . . ಒಂದಿ ನಿಲೆ ಸೌಮ್ಮ | [ಅಸುರ * ರಿಪು] 


ಕೇತ್ರ ದೊಳ್‌ ದುಃಖಿತಂ ಧನಹೀನಂ ಸ ಲಿತಾಂತರಂಗನೆಸುತಂ ಹಿಕ 
ಜ ಸ ರಕ್ಷಕಂ (ಜಾತತಿ. ೧೭-೩೨). (ಸಂ. ] 
ಜಿ 


ಅಸುರವಿಜಯಿ (ನಾ). ೧. ವಿಷ್ಣು. ೨. [ಜೈನ] ಮೂರು ಬಗೆಯ 
ಅರಸುಗಳಲ್ಲಿ ಒಬ್ಬ; ನೀಚಸ್ವಭಾವದ ಅರಸು : ಅರ್ಥವಿಜಯಿಯು 


ಅಸುದೆಗೆ (ಕ್ರಿ). - ಅಸುಂಗೊಳ್‌ ೧: ಪರರಸುದೆಗೆವುದೆ ಕುಲಧರ್ಮವಾ | ಮಸುರವಿಜಯಿ ಯುಂ ಧರ್ಮನಿಜಯಿಯುಮೆಂದರಸುಗಳ್‌ ಮೂವ 
ಗಿರಲವನಿಗಿನ್ನು ಪದೇಶವೇಕೆ (ಇಂಚಾಪ. ೨೧೭-೭೧). [ಅಸ್ಕು * ತೆಗೆ] 40 ರಪ್ಪರ್‌ (ಕಗವಿ. ೪೮-೧೯ ಚಾವುಂಪು). [ಸಂ. ಅಸುರವಿಜಯಿನ್‌] 
ಅಸುದೋಲ್‌ "ಅಸುಂದೊಆಕ' ನೋ. | ಅಸುರವಿಕೋಧಿ (ನಾ). - ಅಸುರರಿಪು : ಕುಂತೀಸೂನುವನು ಬೆಸಗೊಂ 
ಅಸುಧಾರಣೆ (ನಾ). ಪ್ರಾಣಧಾರಣೆ; ಜೀವವನ್ನು ಸು ಡನಸುರವಿರೋಧಿ (ಕುವ್ಯಾಉ. ೬-೩). [ಸೆಂ. ಅಸುರವಿರೋಧಿನ್‌] 
ಬದುಕುವುದು. (ಅಸ್ಯು * ಧಾರಣೆ] | ಅಸುರವೈರಿ (ನಾ). - ಅಸುರರಿಪು : ಪಿಡಿದವರಸುರವೈರಿಯನೊಡಂ 
ಆಸುನೆಅ (ನಾ). ನಯವಾದ ಅಥವಾ ಕೋಮಲವಾದ ದೇಹ ಬಡಿಂ (ಪಂಪಭಾ. ೧೦-೮). [ಆಸುರ + ವೈರಿ] 


ವುಳ್ಳವನು (?): ಬಾಳಂ ಬಾಳಮೃಣಾಳದೆಂತಸುನೆಆಂ ದುಗ್ಧಪ್ಲವಂ |4| ಅಸುರಹರ (ನಾ). ದೈತ್ಯರನ್ನು ಸಂಹರಿಸುವವನು ; ವಿಷ್ಣು. 
ಸ್ಕೂಳ ಕಲ್ಲೋಳಾಸ್ಫಾಳಿತ ಹೇಮಸ್ಕಿ ಲಮಿಡನಿನ್ನೇವಣ್ಣಿದಂ ಶಕ್ರನೆಂಬಾ [ಅಸುರ * ಹರ್ಕ) 


ಅಸುರಾಂತಕ 


ಅಸುರಾಂತಕ (ನಾ). - ಅಸುರಹರ : ಅಸುರಾಂತಕನಾಮಮದಂದು 
ಸಾರ್ಥಕಂ (ಜಗನಿ. ೧-೭೩) ; ಆ ಶಿರವನಸುರಾಂತಕಂ ಮೈದುನಂಗುಟಕಿ 
ತೋಜಕ ಹಂಸಧ್ವಜನ ಮುಂದಕಿಡಲ್‌ (ಜೈ ಮಿಭಾ. ೧೩-೫೨). 

[ಆಸುರ + ಅಂತಕ] 
ಅಸುರಾಮಾತ್ಯ (ನಾ). ದೈತ್ಯರ ಮಂತ್ರಿ; ಶುಕ್ರಾಚಾರ್ಯ: ಹಿಮ 
ಧಾಮಂ ... ಅಸುರಾಮಾತ್ಯನಿಂದಂ ಚತುಸ್ಸಪ್ತಮ ಕರ್ಮಾಯ 
ತ್ರಿಧರ್ಮಾತ್ಮಜನೊಳ್‌ . ,. ಅತಿಶುಭದಂ (ಜಾತತಿ. ೧೦-೪). 

[ಅಸುರ + ಅಮಾತ್ಯ] 
ಅಸುರಾರಾತಿ (ನಾ). - ಅಸುರರಿಪು: ಆನೆಯಿಂದಿಳೆಗಿಳಿದು ಬಿಜ 
ಯಂಗೈದನಸುರಾರಾತಿ ಕರುಣದಲಿ (ಕುವ್ಯಾವಿ. ೧೦-೫೧). 

[ಅಸುರ + ಆರಾತಿ] 
ಅಸುರಾರಿ (ನಾ). - ಅಸುರರಿಪು: ನಿಖಳಯಾದವಜಾಲ ಪಯಣವ 
ಮಾಡಲೆಂದಸುರಾರಿ ನೇಮಿಸಿದ (ಕುವ್ಯಾವಿ. ೧೦-೪೨). [ಆಸುರ * ಅರ್ಮಿ] 
ಅಸುರಾವಾಸ (ನಾ). ಅಸುರರ ವಾಸಸ್ಥಾನ; ದೈತ್ಯರ ನೆಲೆ: ಪಂಚಾ 
ಣೂತ್ತರೆಯಿಂದಮಿತ್ತಲಸುರಾವಾಸಂಬರಂ ಹೀನಮ ಕ್ಕುಂ (ಮಲ್ಲಿಪು. 
[ಅಸುರ * ಆವಾಸ] 
ಅಸುರಿ (ನಾ). ೧. ರಾಕ್ಷಸಿ; ದೈತ್ಯರ ಹೆಂಗಸು. ೨. "ಕರಿಸಾಸವೆ* 
(ಅಮರ. ಟೀಕೆ). (ಸಂ. ಅಸುರೀ] 
ಅಸುರುಸುರು (ನಾ). ದಣಿವಿನಿಂದಾಗುವ ಉಸುರು; ಆಯಾಸ; 
ನಿಶ್ಶಕ್ತಿ. "ಅಸುರುಸುರುಗೊಳ್‌' ಪರಾ. [+ ತೆಲು. ಅಸುರುಸುರು] 
ಅಸುರುಸುರುಗೊಳ್‌ (ಕ್ರಿ). ಆಯಾಸಗೊ ಳ್ಳು; ದಣಿವನ್ನು 
ಹೊಂದು; ಶ್ರಮದಿಂದ ಏದು: ಜಾಂಬವನ ಕಾಣ್ಸೆನೆಂಬಾ ಎಸಕದಿಂ 
ದೈತರಲ್ಯಡಿದುಡಿದ ಪದಗಳಿಂ ಮುಸುಕಿದಂಬಿನ ಸಮುದಯಂಗಳೊಳ್ಬ ಕ್ಕಿ 
ಯಂತಸ.ರುಸುರುಗೊಳುತ ಕಂಗೊಂಡುದಂ (ವೆಂಕಾರಾ. ೬-೩೪-೪೪). 

[ಅಸುರುಸುರು * ಕೊಳ್‌] 
ಅಸುರೆ (ನಾ). ೧. ರಾಕ್ಷಸಿ: ಹೇವರಿಸದಸುರೆಯಸುವೀಂಟದವರಾರೊ 
(ಜೈಮಿಭಾ. ೨-೬೧). ೨. ಕೋಳಿಕುಟುಮನ ಗಿಡ; ಹಾಲ್ಲ್ಗಂಚಿ 
ಗಿಡ: “ಕೋಳಿಕುಟುಂಬಮೆಂದೆನಕ್ಕ£ಲೃ3ಸುರೆ ಪಾಲ್ಸಂಚಿ [ಪಾಠಾಂ. 
ಪಾಲ್ಯಂಚಿ, ಪಾಲಂಜಿ]ಯಕ್ಕುಂ 3೫ (ಮಂಗರಾ. ಕಿ. ೪೦-೩೦). 

[ಸಂ. ಅಸುರೀ] 
ಅಸುರೇಂದ್ರ (ನಾ). ರಾಶ್ಸಸರಾಜ; ರಾಕ್ಷಸರ ಅಧಿಪತಿ, ಒಡೆಯ: 
ಅಸುರೇಂದ್ರನಳ್ಳಿ ಬೆ ಳ್ಳು ತ್ತ್ರಿರೆದೆ... ನಿಜನಿಮಾನದೊಳಗಂ ಪೊಕ್ಕಂ 
(ಶಾಂತಿಪು. ೮-೫೨). [ಅಸುರ + ಇಂದ್ರ] 
ಅಸುವಡೆ (ಕ್ರಿ). ಪ್ರಾಣವನ್ನು ಪಡೆ; ಚೈತನ್ಯವನ್ನು ಹೊಂದು: 
ದೇವ ರಾಮನ ಕಟಿಕ ಮೃತಸಂಜೀನಿನಿಯಲಸುವಡೆದ ಬಳಿಕ ವಿಭಾವರಿ 
ಯೊಳಂದಾಯ್ತು ಲಂಕಾಪುರ ಪುನರ್ದಹನ (ತೊರರಾ. ೬-೩೭ ಸೂ). 

[ಆಸ್ಕು * ಪಡೆ] 
ಅಸುವಡ್ಡಿ (ನಾ). ಒಂದು ಊರಿನ ಹೆಸರು (?) : ಪಿರಿಯ ಪಾಗನಡ್ಡಿ 
ಯೊಳಸುವಡ್ಡಿಯೂರಿಂಗೆ ಕದ ೫೫೬ ಣ ಗದ್ಯಾವಿರ್ಪ್ಪತ್ತೆರಡು ಆಂಕೆದೊಳು 


[?) 


ಅಸುವಳಿಸು (ಕ್ರಿ). ಪ್ರಾಣಹೋಗಿಸು ; ಜೀವಕ್ಕೆ ಹಾನಿಯನ್ನುಂಟು 
ಮಾಡು : ಅಸಿಯಳಸಿಯ ಬೆಳ್ಬಾಂತಿರ್ಪ ಮೈಗೊಂಚಲಿಂ ಛೇದಿಸಿದ 
ಕಿಸಲಯಂಬೊಲ್‌ ಕೋಮ ಲಂ ಬಾಡುತಿರ್ಕುಂ ಆಸುವಳಿಸುವಳಲ್ಲ 
ತ್ಕುಗ್ರೈಕಂ ಮಾಗಿ ನೇಸರ್‌ ಬಿಸಿಗೆ ಬಳಲುವಂತಾ ಕೇತಕೀಗರ್ಭಪತ್ರಂ 45 
[ಅಸುವಳಿ (ಆ ಅಸುವಟಾ) + -ಇಸ್ಕು] 


5 


೧೩-೧೨೨). 


25 


3೦ 


35 


(ಸೌಇಇ. ೫೪, ೧-೨೩; 1059). 40 


ಅಸುವಳಿ "ಅಸುವಟಾ ನೋ. 


(ಉರಾಚ. ೪೪). 


೫೦೧ 


ಅಸುವೆಕಲ್ಲು 


| ಅಸುವಲೌ್‌, ಅಸುವಳಿ (ಕ್ರಿ). ಪ್ರಾಣಹೋಗು ; ಜೀವಬಿಡು : “ಆಸು 
ವಜಕಿದುದರ್ಕೆಯುಂ ಸೊಪ್ಪಾದುದರ್ಕೆಯುಂ ಪೆಸರಟಕ್ಸಿತೆನಿಸುಗುಂ 
(ಸಂಜೀವ. ೧೨). ಅಸುವಳಿ : ಸೆಣಸಿ ಷಡುರಥರೊಡನೆ ಹೊಯ್ದಾಡಲು 
ಅಳಕವಿಲ್ಲದೆ ಕಾಡುತಸುವಳಿದು ಪೋಪಾಗ ತ್ರಿನಯನಸಖ ಪಾರ್ಥರಿದ್ದೇನ 
ಮಾಡಿದರು (ಪುರಂದ. ೨-೬೨-೯); ಎತ್ತಿಕೊಂಡಾ ಮಾಲೆಯ ನೋಡಲು 
ಪೊತ್ತಿ ಮಾಲೆಯುಂಬಂದದಲಿ ಕೆನ್ನೆತ್ತರನು ಹೀರಿ ಹೀರಿ ಅಸುವಳಿವಂತೆ 
ಪೊರೆಯಿಟ್ಟು (ಸಾಳ್ವಭಾ. ೧೧-೪೧). [ಅಸ್ಯು * ಅಬಾ) 
ಅಸುವಾಹಕ (ನಾ). ೧. ಪ್ರಾಣವನ್ನು ತೆಗೆದುಕೊಂಡು ಹೋಗು 
ವವನು; ಯಮದೂತ. ೨. ಜೀವಧಾರಿ; ಆತ್ಮ: ಅಲ್ಲಿಯೆ ಅಡ 
ಗಿತ್ತು ಬಂಕೇಶ್ವರ ಲಿಂಗವ ಅಜೀವ ಆಸ.ವಾಹಕಂಗೆ (ಸುಂಕಬಂ. ೬೪). 
[ಅಸ್ಯು * ವಾಹಕ] 
ಅಸುವಿಡಿ, (ಕ್ರಿ). ಜೀವವನ್ನು ಹಿಡಿದಿರು; ಬದುಕಿರು; ಪ್ರಾಣ 
ಧಾರಣೆ ಮಾಡು : ಕೈಮುದ್ದೆಗೊಂಡನು ಕಾಲನಸುವಿಡಿದಿದ್ದವರ 
ನಾಕಾಣೆ ತೊಡಕಿದ ವೈರಿಬಲದೊಳಗೆ (ಕುವ್ಯಾಕ. ೩-೫); ಆಲಸಿ ಬಳಿ 
ಕಸ.ವಿಡಿಯಲೊಲ್ಲದೆ ಸುತವಿಯೋಗದಲಿ.. . ನಳಿನಜನಿಳಯಕಭಿಮುಖ 
ರಾದರನಿಬರು (ತೊರರಾ. ೨-೫-೨೭). [ಅಸ್ಯು * ಪಿಡಿ,] 
ಅಸುವಿಡ್ಮಿ (ನಾ). ವೇಗದಿಂದ ಎದುರು ಜಟ್ಟಿಯನ್ನು ಹಿಡಿಯು 
ವುದು; ಮಲ್ಲಯುದ್ಧದ ಒಂದು ಪಟ್ಟು: ಕಕ್ಟವಡಂ ಮುಹಡೆಂ 
ತುಳಾಡಿ ಸಂದಸುವಿಡಿವಟ್ಟ ಸಂಗುಣವಳುಂಬಗೆ ಪಾಸಗೆವನ್ನಿ ಮುಟ್ಟ ಚಟ್ಟು 
ಸಿರಣವಟ್ಟ ಬಾಹುದಣೆ ... . ಬಿನ್ನಣಮೊಪ್ಪೆ ಕಾದಿದರ್‌ (ಚಂದ್ರಫು. 
೫-೭೮). [ಅಸ್ಕು ಪಿಡ್ಮಿ] 
ಅಸುವಿಡು (ಕ್ರಿ). ಪ್ರಾಣಪ್ರತಿಸ್ಠೆ ಮಾಡು; ಜೀವಕೊಡು : ಯುಸಿ 
ಛಂದಮುಖ್ಯಾದಿ ದೇವತಾವರಣದಿಂ ವಸುರಜತಸ್ಸಟಕ ಶಿಲಾಮಯಲಿಂಗ 
ವಸುವಿಟ್ಟು ಪೂಜಿಸುತೆ (ನವಮೋ. ೨-೩೬). [ಸ್ಯು * ಇಡು] 
ಅಸುವೆ, ಅಸ್ಕಿ, ಅಸ್ಕು, ಅಸ್ಕೆ (ನಾ). ಸಂಬಾರ ಮುಂತಾದುವನ್ನು 
ಅರೆಯುವ ಅಡಿಗಲ್ಲು: ವಿಶಾಲ ವಜ್ರದಸುವೆಯೊಳಿಕ್ಕಿ ಸಣ್ಣನಾಗರೆ 
ವುದುಂ (ಶಾಂತೀಶ್ವ. ೯-೧೧೦ ವ); ಪೊಸತೆವಿಪ ಸಿಂಧುವಾರದ ರಸದಿಂ 
ದರಿದಾಳ ಕೋಷ್ಮಶಿಲೆಯೆಂಬಿವನಿಂತಸುವೆಯೊಳರೆದೀಂಟಲೊಡಂ ವಸು 
ಧೆಯ ಮೂಷಿಕ ವಿಷಂಗಳೆಲ್ಲಂ ಕಿಡುಗುಂ ( ಖಮದ. ೧೨-೧೨) ; ಅಸುವೆ 
ಯೊಳೊತ್ತೊ ತ್ತಿ ಪನಿನೀರನೆಒಕಿದೆಜಕೆದು (ರಾಮಾಶ್ವ. ೧೦೩-೪). ಅಸ್ಕಿ: 
ಅರರೆ ಮೃತ್ಕುವಿನಜಕೆಗೌಷಧವರೆವವೊಲು ರಿಪುಬಲವನಸಿಯಿಟ್ಟರೆದವಿಭ 
ಬರಿಕೈೈಯ ಭಾರಿಯ ಲಾಳವುಂಡಿಗೆಯ ಸರಿಸಗುಂಡಿನೊಳು (ಕುವ್ಯಾಭೀ. 
೪-೮೦). ಅಸ್ಕು : “ಅಸು ಶಿಲಾಪಟ್ಟಿ ವೆ:ನಲ್‌ ? (ಮಂಗರಾ. ೬೧-೧೯). 
ಅಸೆ; : “ಅಸೆಕಲ್ಲು' ಪರಾ. 
ಅಸಿಯಗುಂಡು - ಅಸಿಯಕಲ್ಲಿನ ಮೇಲೆ ಅರೆಯುವ ಗುಂಡು, 
ಕಲ್ಲು: ಸ್ಮರನಂ ನೋಡದ ಮುನಿಜನದಾ ಉರುಧೈರ್ಯನನರೆಯಲ್ಳೆ 
ನುತುಂ ರತಿ ಕರದೊಳು ಧರಿಸಿದಸಿಯಗುಂಡೋ ಎನೆ ತರುಣೇರತ್ನದ 
ಕಿಜುದೊಡೆ ಕಣ್ಣೆ ಕರಂ ಚೆಲ್ತೆನಿಸಿದುದು (ಜಯಕಾ. ೩-೨೯). [?] 
ಅಸುವೆಕೆಲ್ಲು, ಅಸಿಕಲ್ಲು, ಅಸಿಗಲ್ಲು, ಅಸೆಕಲ್ಲು (ನಾ). ೧. ಸಂಬಾರ 
ಮುಂತಾದುವನ್ನು ಅರೆಯುವ ಗುಂಡುಕಲ್ಲು: ತೊಳಲಿಕಲ್ಲಸುವೆಕಲ್ಲು 
ಕಲ್ಲೊರಳಕಲ್ಲೊನಕೆಯೆಂದಿವು ಮೊದಲಾಗಿ (ಪಸಾರ. ೬೨೭-೧೪). 
ಅಸಿಕೆಲ್ಲು: ೨. ಸಂಬಾರ ಮುಂತಾದುವನ್ನು ಅರೆಯುವ ಅಡಿ 
ಗಲ್ಲು: ಅತ್ತೆಗೆ ಅಸಿಕಲ್ಲು ಸೊಸೆಗೆ ಗುಂಡುಕಲ್ಲು (ಗಾದೆ). ಅಸಿಗಲ್ಲು :. 
ಅದನ್ನೇ ಗೋರಿಯ ವಿರುದ್ಧ ಕತ್ತಿ ಮಸೆಯಲು ಆಸಿಗಲ್ಲಾಗಿ ಉಪಯೋ 
ಗಿಸಿಕೊಳ್ಳ ತೊಡಗಿದರು ( ನಡೆದಾ. 31, ೮೮೮). ಅಸೆಕಲ್ಲು : ಅಸೆಕಲ್ಲಿಗೂ 
ಹಪ್ಪಳದ ಹಿಟ್ಟಗೂ ನಂಟು ರೂಢಿ). 


ಅಸುನೆಳೆ ೫0೨ ಅಸೆನಿರಿ 


ಅಸಿಯಕಲ್‌, ಅಸಿಯಕಲ್ಲು, ಅಸುವೆಯಕಲ್‌, ಅಸೇಕಲ್ಲು ಎ 
ಸಂಬಾರ ಮುಂತಾದುವನ್ನು ಅರೆಯುವ ಅಡಿಗಲ್ಲು ಅಥವಾ | 
ಗುಂಡುಕಲ್ಲು : “ಅಸು ಶಿಲಾಪಟ್ಟಮೆನಲಸಿಯಕಲ್‌'ಗುಂಡಿಂಗೆ ಪೆಸರು? 
(ಮಂಗರಾ. ೬೧-೧೯) ; ಆಸಿಯಕೆಲ್ಲಂ ಮಡಗಿಕೊಂಡೊಡೆ ಮದುವೆ ಕೆಡು 
ವುಡೆ (ಅರಾಚ. ೮-೪೧) ; ಅಸುವೆಯಕಲ್ಲಳಂ ತೊಳೆದು ಚಂದನಮಂ | 5 
ಪನಿನೀರ್ಗಳಿಂದೆ ಚಾರಿಸಿ (ಗಿರಿಕ. ೨-೮೯) ; ಈ ಒಲೆಯ ಮುಂದಿರುವ 
ಆಸೇಕಲ್ಲು ಹ್ಯಾಂಗೆ ಬಂತು (ಮುಂಬಯಿ. ಕಿ. ೪-೧೭೭). 


ಅಸೃಕ್ತೋಯಧಿ (ನಾ). ರಕ್ತದ ಸಮುದ್ರ; ನೆತ್ತರ ಕಡಲು: 
ಶ್ರೀಯನರಾತಿಬಳಾಸೃಕ್ತೋಯಧಿಯೊಳ ಪಡೆದ ವೀರಂ (ಪಂ ಪಭಾ. 
೩-೧). [ಸೆಂ. (ಆಸೃಜ್‌ * ತೋಯಧಿ)] 
ಅಸೃಕ್ಬಂಕ (ನಾ). ನೆತ್ತರ ಕೆಸರು; ರಕ್ತದ ಕೆಸರು: ಘನಮಾರ್ಗಂ 
ನಖಟಿಂಕಭಿನ್ನದಿತಿಜಾಸೃಕ್ಟ್ರಂಕದಿಂ ಕೆಂಕಮಾಗಿ ನಿಲಲ್‌' (ಜಗನಿ.೧-೫೮). 
[ಸಂ. (ಆಸೃಜ್‌ + ಪಂಕ)) 
ಅಸೃಕ್ಟೊರ (ನಾ). ರಕ್ತಪ್ರವಾಹ; ನೆತ್ತರ ತೊರೆ: ಕರವಾಳಾಹತ 


[ಅಸುವೆ + ಕಲ್ಲು (ಆ ಕಲ್‌,)] ವಿದ್ವಿಸಂ ದ್ವಿಶದಸೃಕ್ಪೊರಪ್ಪುತೇಭಂ ಫ್ಲುತೇಭಂ ರಥಾಲಂಬಿತ ಖಳ್ಗಿ... 
ಅಸುವೆಳೆ (ಕ್ರಿ). ಪ್ರಾಣತೆಗೆ; ಜೀವವನ್ನು ಸೆಳೆ: ತುಂಗಹಯಂಗಳ ಭರತಶ್ರೀಮಚ್ಚ ಮೂವಲ್ಲಭಂ (ಎಕ. ೪1, ಚಿಕ್ಕಮ. ೧೬೧-೯೪ ; 1137). 
ಸಾರಧಿಯನೆಚ್ಚಂಗದಿಂದಸುವೆಳೆದು ವಹಿಲದಿ ಸಿಂಗರಥವನು ಹಿಡಿದು |10 [ಸಂ. (ಅಸೃಜ್‌ * ಪೂರ)] | 
ತಂದೊಪ್ಪಿಸಿದಂ (ಸಾಳ್ವಭಾ. ೯-೧೯). [ಆಅಸ್ಕು * ಎಳ್ಳೆ (ಆ:ಎಲ್ಕ್ಕಿ)] | | ಅಸೃಗಾಲಿಪ್ತ (ಗು). ರಕ್ತದಿಂದ ಚೆನ್ನಾಗಿ ಲೇಹಿತವಾದ ; ನೆತ್ತರು 
ಅಸುವೊಸರ್‌ (ಕ್ರಿ). ಜೀವಹೋ ಗು; ಪ್ರಾಣ ಸೋರಿಹೋಗು ; | ಬಳಿದುಕೊಂಡಿರುವ: ಪರಕಂಧರಾಸೃಗಾಲಿಪ್ತ ಮಹಾಬಾಣಂ(ವಿಷ್ಣುಪು. 
ಸಾಯು : ನೀನಿನಿತಂ ಕೇಳ್‌ ಯಮನಂದನ [ಅಸು]ವೊಸದ ೯ರಸು ೫-೧-೩೦). [ಸಂ. (ಆಸೃಜ್‌ + ಅಲಿಪ್ತ)] 
ಮಕ್ಕಳಂ ಕುಡುವುದವರ ವನಿತೆಯರ್ಗೀಗಳ್‌ (ಗದಾಯು. ೧೦-೧೭). ಆಸೃಗ್ಚಲ, ಅಸ್ಫಗ್ವಳ (ನಾ). ರಕ್ತದ ನೀರು: ತಲೆ ಪಜಕಿದು ಪಾಟ್‌ 
[ಆಸ್ಕ್ಯು * ಒಸರ್‌,] 15 ಪಾಜುವ ತಲೆವರಮೆಡೆವಜಯದಟ್ಟೆ ಯಿಂದುಣ್ಮುವಸೃಗ್ಹ ಲಧಾರೆ ನಾಳ 
ಅಸುಹೃತ್ತು (ನಾ). ಸುಹೃತ್ತಲ್ಲದವನು; ಶತ್ರು: ಅಸುಹೃದ್ವೇಷಾಂಕು ಮೆನೆ ಸಂದಲೆ ಪೋಲ್ತುದು ನಭಡೊಳಲರ್ದ ಕೆಂದಾವರೆಯಂ (ಪಂರಾಮಾ. 
ರಮುದಯಿಸಿದತ್ತು (ಜಗನಿ. ೩- ೨೨). [ಸೆಂ. ಅಸುಹೃದ್‌] ೯-೨೪). ಅಸೈಗ್ಚಳೆ: ಉರಮಂ ಬಿರಿಯೆಚ್ಚೊಡೆ ಸೂಸಿ ಪಾಯ್ವಸೃಗ್ವಳ 
ಅಸುಹೃತ್ಸೇನೆ (ನಾ). ಶತ್ರುಸೈನ್ಯ: ಅಸುಹೃತ್ಸೇನೆಗೆ ಸಾಲ್ವನೊರ್ವನೆ | ಮವನುಗ್ರಕೋಪಶಿಖಿ ತಳ್ತಳುರ್ವಂತೆವೊಲಾಗೆ (ಪಂಪಭಾ. ೧೦-೧೧೫). 


ಗಡಂ (ಗದಾಯು. ೨-೧೦). (ಸಂ. ಅಸುಹೃತ್ಸೇನಾ] [ಸಂ. (ಅಸ್ಕಜ್‌ + ಜಲ)] 
ಅಸುಹೃದ (ನಾ). - ಅಸುಹೃತ್ತು : “ರಿಪುಕತ್ತುಸಪತ್ನನಸುಹೃದಂ ....|20| ಅಸೃಗ್ವೆಳೆ "ಅಸ್ಭಗ್ಹಲ' ನೋ. 


ಪರಿಪಂಥಿಯೆನಲು ಹಗೆಯಕ್ಕು 3೫ (ಮಂಗರಾ. ೮೬-೨೯). ಅಸೃಗ್ಮರ (ನಾ). ಹೆಂಗಸರ ರಕ್ತಸ್ರಾವ ರೋಗ; : ಪ್ರದರ; ಸೀರೆ 
[ಸಂ. ಅಸುಹೃದ್‌] ರೋಗ] ಹೆನ್ನೆತ್ತರು: ಸ್ತ್ರೀಯರುಗಳ ಯೋನಿಮಾರ್ಗದಲ್ಲಿ ಅಕಾಲದಲ್ಲಿ 
ಅಸುಹೃದ್ಧ್ಹಜಿನಿ (ನಾ). - ಅಸುಹೃತ್ಸೇನೆ: ರಾವಣಂ ನಡೆದ | ಸ್ರವಿಸುವ ರಕ್ತ ಆಸೃಗ್ಹರವೆನಿಸಿಕೊಂಬುದು (ವೈದ್ಯಸಾ. ೧೪೧). [ಸಂ.] 
ನಸುಹೃದ್ಧ್ವಜಿನಿಯನೋಡಿಸಿ (ಪಂರಾಮಾ. ೧೦-೧೮೧). | ಅಸೃಗ್ಗರ (ನಾ). ಚರ್ಮ; ತೊಗಲು: “ಅಸೃಗ್ಧರಃ, ಅಜಿನಂ, ಚರ್ಮ, 
[ಸಂ. ಅಸುಹೃದ್ಧ್ವಜಿನಿಲ 125 ಕೃತ್ತಿಃ, ತ್ವಕ್‌ - ಈ ೫ ತೊವಲ್‌  (ಹಲಾಯು. ೧೦೪-೮). 
ಅಸುಳ (ನಾ). ಮಗು; ಕಂದ (?); ಅಸಮದೆ ಯತೋವಾ ಇಮಾ | | [ಸಂ. ಆಸೃಗೃರಾ) 
ಭೂತಾನಿ ಸಲ್ಲಸಿತ ಜಾಯಂತೇ ಎಸಿಪ ನೇದಕ್ಕೆ ಕೇಳಸುಳನೇ ಕಾಲುಗಾಹಿನ ; | ಅಸೃಗೃರೆ (ನಾ). - ಅಸೃಗೃರ: “ಚರ್ಮ ತ್ವಚಂ ಕೃತ್ತಿ ಅಜಿನವದಸೃಗ್ಳರೆ 
ಯುಕ್ತಿ ಯಾವುದೆನೆ ತಜ್ಜಗತ್ತೆಂದೆಂಬುದೂ (ವೀಕೈಪು. ೫-೧೪-೧೦). ಯೆನಲು ತೊಗಲಕ್ಕು  (ಮಂಗರಾ. ೧೧೬-೩). [ಸಂ. ಅಸೃಗೃರಾ] 
[ಆ ಹಸುಳೆ?) ಅಸೃಜ್ಯ (ಗು). ಸೃಷ್ಟಿಸಲ್ಪಡದ : ಎರಡು ವಿಧದಲ್ಲಿ ಲೋಕದೊಳು 


ಅಸೂಯೆ [ನಾ). ೧. ಹೊಟ್ಟಿಕಿಚ್ಚು ; ಮತ್ಸರ; ಕರುಬು: "ಕಜು|50, ಜೀವರುಗಳಿಪ್ಪರು ಸಂತತ ಕ್ಷರಾಶ್ಷರ ವಿಲಿಂಗ ಸಲಿಂಗ ಸೃಜ್ಯಾಸೃಜ್ಯ 
ಬಕ್ಕಜಮಸೂಯೆಯಕ್ಕುಂ ೫ (ಕವಿಕಂ. ೧೯೬) ; ಹುಟ್ಟಿದುದು ಬಳಿಕಾ ಭೇದದಲಿ (ಹಸಾರ. ೧೪-೨೩). [ಸೆಂ] 
ಯತಿಕೆ ಗಟಿಗಟ್ಟತಗ್ಗದಸೂಯೆ (ತೂರರಾ. ೨-೧-೩೭). ೨, ದ್ವೇಷ; | | ಅಸೃತಿ (ನಾ). ೧. ಕೆಟ್ಟ ನಡತೆ (ಕ). ೨. ಸುಳ್ಳು: “ಕುಸೃತಿ ಮಾಯೆ 


ಹಗೆತನ. ೩. [ಕಾವ್ಯಮಿಾ] ಮೂವತ್ತುಮೂರು ಸಂಚಾರಿಭಾವ ಕುಹಕಮ[ಪಾಠಾಂ. ಕು] ಸೃತಿಮಿಥೈ ಯೆನಲು ಸಟಿ” (ಮಂಗರಾ. 
ಗಳಲ್ಲಿ ಒಂದು : ಮತಿ ಲಜ್ಜೆ... ಅಸೂಯೆ ಅವಹಿತ್ಸೆ ಉಗ್ರ ಅಪಸ್ಮಾರ ೧೩೩-೨೮). ([ಸಂ.] 

ಗಳೆಂಬ ಮೂವತ್ತು ಮೂರು ಸಂಚಾರಿಭಾವಂಗಳಿಂ (ವಿವೇಕ. ೨೨೭) ; |35| ಅಸ್ಕೆ "ಅಸುವೆ' ನೋ. 

ಅಸಹನೆಯೇ ಅಸೂಯೆ (ಭಾರಮಾ. ೩೨೦). [ಸಂ. ಅಸೂಯಾ] ಅಸ್ಕೆ "ಅಸ್ಕಿ' ನೋ. 


ಅಸೂಯೆಗೊಳ್‌ (ಕ್ರಿ). ೧. ಹೊಟ್ಟಿ ಕಿಚ್ಚುಪಡು. ೨. ಅಸಮಾಧಾನ| | ಅಸ್ಕೆ (ನಾ). ಮುಖ. "ಅಸೆಯಿಆಳಿ, "ಅಸೆವಿರಿ' ಸರಾ. [ಆ ಸಂ. ಅಸ್ಕ) 
ಹೊಂದು: ಆಯನಣಜಕಿತು ತರಲಜಕಿಯದ ಪತಿಯೊಳಸೂಯೆಗೊಳದೆ| | ಅಸೆಕೆಲ್ಲು "ಅಸುವೆಕಲ್ಲು' ನೋ 


ಸುಖಿಸುವುದು (ಹದಿಬ. ೩-೨೬). [ಅಸೂಯೆ + ಕೊಳ್‌] ಅಸೆಯಿಆ (ಕ್ರಿ). ಮುಖವನ್ನು ಚುಚ್ಚು, ತಿವಿ (?) : ಎನಿತಡಗೆ 
ಅಸೃಕ್ಕಣ (ನಾ). ರಕ್ತದ ಬಿಂದು; ನೆತ್ತರ ಹನಿ: ತನ್ಮೌಕ್ತಿಕಾಸೃಕ್ಕ |40|  ನೂಡೆಯುಂ ಬಾಯಾಡಿ ನಲಿಯದೆ ತಿಂಬಡಗಂ ತೋಡಿಕೊಂಡು ಕಾಡುವ 
ಹೋತ್ಕರಮೆತ್ತಂ ಸುರಿವಂತೆ ಸೂಸಿತು (ವಿಷ್ಣುಪು. ೫-೨-೪೯), ಕೂಸಂ ದಸಿಯೊಳಸೆಯಿಆದು ಬಿಸಿಯಡಗಂ ಬಾಯೊಳ್ಳಿಡಿದು ತಿನ್ನು 
(ಸಂ. (ಅಸೃಜ್‌ * ಕಣ್ಮ)] ತಿನ್ನೆಂದವುಡಂ ತಿಂಬ ತಾಯಿರಕ್ಕಸಿಯರುಮಂ (ಅರ್ಧನೇ. ೫-೪೧ ವ). 
ಅಸೃತ್ಯು (ನಾ). ರಕ್ತ; ನೆತ್ತರು. (ಸಂ. ಆಸ್ಕಜ್‌] [ಅಸ್ಕೆ + ಇಲ್‌] 


ಅಸ್ಕಜ್ನುದಿ (ನಾ). ರಕ್ತದ ನದಿ: ನೃಪಚಾಪಮುಕ್ತಬಾಣಂಗಳ ಪಾತದಿಂ| | ಅಸೆವಿರಿ (ಕ್ರಿ). ಮುಖ ಬಿರಿದುಹೋಗು (?) : ಅಸಿವಿಆ£ರಿ]ವಂತೆ 
ಸುರಿದಸೃಜ್ನದಿಯೊಳ್ಳಿರೆಡೆಯ್ದಿ ಕೂಡೆ ರತ್ನಂಗಳವಂಗೆ ಮೇಣ್ದೊರೆದುವಲ್ಲ|45| ನಟ್ಟು ಗಿನ ಕೋಡೊಡನುಣ್ಮುವಸೃಗ್ನಿಷೇಕಮಾಜ್‌ಸೆ ... ಮಸಗಿ 
ಧೊಡಬ್ಮಿ ಗವೆಂತು ಸಾರ್ದುವೋ (ರಾಜಕೇ. ೬-೧೦೬). [ಸಂ. ಅಸೃಜ್ನದೀ] ಫೋರ್ದುವೆರಟ್ಟಲದಂಕದಾನೆಗಳ್‌ (ವರ್ಧಪು. ೮-೫೪). [ಅಸೆ + ಬಿರಿ] 


ಅಸೇಚಕ 


ಅಸೇಚೆಕೆ (ನಾ). - ಅಸೇಚನಕ ೨: “ಮಾಜಾ ತಣಿವಿಲ್ಲದನಸೇಚಕೆ 
[ಪಾಠಾಂ. ಅಸೇಚ, ಅಸೇಚನ] ನೆನಿಕ್ಳು? (ಮಂಗರಾ. ೬೯-೧೦). [ಸಂ.] 

ಅಸೇಚನ (ನಾ). - ಅಸೇಚನಕ ೧. [ಸಂ.] 

ಅಸೇಚನಕ (ಗು). ೧. ಎಷ್ಟು ನೋಡಿದರೂ ತೃಪ್ತಿಯಾಗದಿರುವ. 
(ನಾ). ೨. ತೃಪ್ತಿಪಡಿಸಲು ಶಕ್ಯವಿಲ್ಲದವನು; ಎಷ್ಟು ತಿಂದರೂ 
ತೃಪ್ತಿಯಿಲ್ಲದವನು : “ ಅಸೇಚನಕವೆಂಬುದು ತಣಿವಿಲ್ಲದವಂ” 
(ಹಲಾಯು. ೫೮-೧೯೫). [ಸಂ.] 

ಅಸೇಧ (ನಾ). ಅಡ್ಡಿ; ನಿರೋಧ; ಪ್ರತಿಬಂಧ: ಯೀ ಮೂಲ 
ಕೆಯ್ಯನು ಹೇಮದೇವಾಚಾರ್ಯ್ಯರವರು ಅಸೇಧವನು ಮಾಡುತಿರಲಾಗಿ 
ಆಕ್ರಮಣದ ಲ್ಲಿ ಅ ಸಿವರಾಮಯ್ಯಗಳವರು ಭೋಗಿಸುತಂ ಯಿದ್ದಾರೆ 
(ಸೌಇಇ. xx, ೨೩೨-೪೪ ; 1412). (ಸಂ.] 

ಅಸೇವ್ಯ (ಗು). ೧. ಸೇವಿಸಬಾರದ; ಮಾಡಬಾರದ ; ಅನುಸರಿ 
ಬಾರದ: ಸೇವ್ಯರಸೇವ್ಯಮೆನೆ . .. ಪಾಸಆಿಯೊಳ್‌ ಕೂಸನಪ್ಪಳಿಸಿ 
(ಜಗವಿ. ೨-೫೩). (ನಾ). ೨. ಸೇವಿಸಬಾರದವನು; ಸೇವೆಗೆ 
ಅನರ್ಹ: ವಿಯಚ್ಚರಪತಿಯಪ್ಪ ರಾವಣಸಿರಲ್‌ ಕರಮೇಳಿದರಪ್ಪ 
ಭೂಮಿಗೋಚರರೊಳಸೇವ್ಯ ರೊಳ್‌ ತನೆಗೆ ಕಿಂಕರಭಾವಮನಪ್ಪುಕೆಯ್ದಂ 
(ಪಂರಾಮಾ. ೧೧-೧೦೪). ([ಸಂ.) 

ಅಸೇವ್ಯವರ್ಣನ (ನಾ). ಮಾಡಬಾರದ ಅಥವಾ ಸಹಿಸಲಾಗದ 
ವರ್ಣನೆ: ಕಳೋಟಲೆಗೊಳಗಾಗಿ ಪಂದಿ ನಮೆವಂದಮದಾರ್ಗಮಸೇವ್ಮ 
ವರ್ಣನಂ (ಸುಕುಮಾ. ೫-೧೮). [ಅಸೇವ್ಯ * ವರ್ಣನ] 

ಅಸೌಮ್ಯ (ಗು). ೧. ಸೌಮ್ಯವಲ್ಲದ; ಭಯಂಕರವಾದ: ಜಯ 
ವಧುಗಾಣ್ಮನಾಗಿಯುಮಸೌಮ್ಯನೆ (ಶಾಂತಿಪು. ೧೧-೬೬). (ನಾ). ೨. 
[ಕಾವ್ಯಮಾ]ಕಾನ್ಯದೋಷಗಳಲ್ಲಿ ಒಂದು: ಅಸೌಮ್ಮಮನೋಜೆಯೆಂ 
ಬಿವಿನಿತುಂ ದೋಷಂಗಳಷ್ಟ್ರಾದಶಂ (ಛಂದೋಂಬು. ಕಿ. ೧-೪೦). [ಸಂ.] 

ಅಸೌಮ್ಯಸ್ವರ (ನಾ). ಸೌಮ್ಯವಲ್ಲದ ಧ್ವನಿ; ಕರ್ಕಶಧ್ವನಿ. 

[ಅಸೌಮ್ಮ + ಸ್ವರ] 

ಅಸ್ಕಂಧ (ನಾ). ಬುಗುರಿ ಗಿಡ: “ಅಸ್ಕಂಧ [ಪಾಠಾಂ. ಅಸ್ಮಂಡೆ] 
ಮೆನಲಾ ಬುಗರಿ ” (ಮಂಗರಾ. ೩೫-೧೫). [ಸೆಂ.] 

ಅಸ್ಪಲಿತ (ಗು). ೧. ಅಲ್ಲಾಡದ; ಜಗ್ಗದ; ಭದ್ರವಾದ. "ಅಸ್ಟ್ಫಲಿತ 
ಗತಿ? ಪರಾ. ೨. ಜಾರದ; ಬೀಳದ. &. ತಪ್ಪದ; ಚ್ಯುತವಾಗದ: 
ಈ ಹಸುಗೆಯಸ್ಸಲಿತವಿದಆಲಿ ರಾಮನೀ ಕುರುಬಲವ ಬಿಟ್ಟಿನದೇಕೆ 
(ಕುವ್ಯಾಗ. ೬-೭) ; ಭಯಂ ತ್ಯಜತಭದ್ರಂ ಎಂಬ ಅಭೀತ್ಯುಕ್ತಿಯಸ್ಸಲಿತಂ 
ತಾನೆಸೆ ಸಾಕ್ಷಿಯಕ್ಕೆನಗಮೀ ಹಸ್ತಂ (ವಸ್ತವಂ. ೧೪-೧೦೫) ; ತುಂಬಿದ 
ಸಭೆಯಲ್ಲಿ ಅಸ್ಪಲಿತವಾಗಿ ಮಾತನಾಡಬಲ್ಲ ತನಗೆ ಇಂದು ಮಾತೇಕೆ 
ಹೊರಡುತ್ತಿಲ್ಲ (ಹೊಸಕ್ತಿ. ೪೩). ([ಸಂ.) 

ಅಸ್ಪಲಿತಂ, ಅಸ್ಸಳಿತಂ (ಅ). ತಪ್ಪದಂತೆ; ತೊದಲದಂತೆ; ಎಡವ 
ದಂತೆ: ಕ್ರಮವಾಗಿ ಪದ್ಮಲತೆಯುಂ ಸಮ್ಯಗ್ನರ್ಶನಮಂ ಆಸ್ಟಲಿತ 
ಮಾರಾಧಿಸಿ .. . ಲೋಕಾಂತರಿತರಾಗೆ (ಚಾವುಂಪು. ೨೬-೨೯) ; ವರ್ಣ 
ಮಾತ್ರಾಸ್ವರರುಚಿರಮುಮಾದಾರ್ಯೆಯಂ ವ್ಯಕ್ತದಿಂದಸ್ಕಲಿತಂ ತಾನೆನ್ನ 
ನುದ್ದೇಶಿಸಿ ಸುಲಲಿತವೆಂಬಂದದಿಂದೋದಿ ತೋರ್ದಿಃ ಗಿಳಿಗೆ (ಕಾದಂಪೂ. 
೬೩). ಅಸ್ಪಳಿತಂ: :ಕನಕಲತೆಯುಂ ಪದ್ಮಲತೆಯುಂ ಸಮ್ಮಗ್ಗರ್ಶನ 
ಮನಸ್ಪಳಿತಮಾರಾಧಿಸಿ (ಶಾಂತಿಪು. ೬-೮೬). (ಸಂ. 

ಅಸ್ಬಲಿತಗತಿ (ನಾ). ೧. ತಡೆಯಿಲ್ಲದ ನಡೆ; ಅಡ್ಡಿ ಯಿಲ್ಲದ ಗಮನ. 
೨. ತಡೆಯಿಲ್ಲದ ನಡೆಯುಳ್ಳದ್ದು : ಅಸ್ಪಲಿತಗತಿಯಪ್ಪ ಚಕ್ರರತ್ನ 
ಸ್ಪಲನಕ್ಕೆ . . ಚಕ್ರಿ ವಿಸ್ಮಯಂಬಟ್ಟು (ಆದಿಪು. ೧೪-೬ ವ). 

( ಅಸ್ಪಲಿತ + ಗತಿ] 


ಸ 


೫೦೩ 


5 


20 


25 


ತಿ5 


45 


ಅಸ್ತಸ್ರಾಸ್ತಿ 


ಅಸ್ಬಲಿತವಾಣಿ (ನಾ). ತಡೆಯಿಲ್ಲದ ಮಾತು; ನಿರರ್ಗಳವಾದ ನುಡಿ: 
ಅವರು ತಮ್ಮ ಆಸ್ಸಲಿತವಾಣಿಯಲ್ಲಿ ನಮ್ಮೆಲ್ಲರ ಮೇಲೆ ಬಿದ್ದಿರುವ 
ಜವಾಬ್ದಾರಿಯನ್ನು * ೬ * ತಿಳಿಸಿದ್ದಾರೆ (ರಾಜ್ಯೋದ. ಆ). 
[ಅಸ್ಟಲಿತ + ವಾಣಿ] 
ಅಸ್ಬಳಿತಂ "ಅಸ್ಪಲಿತಂ? ನೋ. 
ಅಸ್ತ (ಗು). ೧. ಎಸೆಯಲ್ಪಟ್ಟ; ಬಿಸುಟ. ೨. ಕಳುಹಿಸಲ್ಪಟ್ಟ. 
೩. ನಿವಾರಿಸಿದ; ತಳ್ಳಿಹಾಕಿದ. ೪. ಮರೆಯಾದ ; ಕಳೆದುಹೋದ. 
(ನಾ). ೫. ಪಶ್ಚಿಮಪರ್ವತ; ಸೂರ್ಯನು ಮರೆಯಾಗುವಂತೆ 
ತೋರುವ ಬೆಟ್ಟ. ೬. ಮರೆ; ಕೊನೆ; ಸಾವು. ೭. (ಹೊತ್ತು) 
ಮುಳುಗುವಿಕೆ; ಅಸ್ತಮಯ. ೮. [ಜ್ಯೋತಿ] ಲಗ್ನದಿಂದ ಏಳ 
ನೆಯ ಸ್ಥಾನ : ತುಷಾರಕರನಿಂದ . . . ಆಸ್ತದೊಳಿಂದ್ರಮಂತ್ರಿ ಶುಭದಂ 
(ಜಾತತಿ. ೧೦-೧೧). ([ಸಂ.) 
ಅಸ್ತಂಗತ (ನಾ). ೧.ಮುಳುಗಿದವನು; ಮರೆಯಾದವನು : ಸತತೋ 
ದಯನಪ್ರತಿಹತಗತಿ ತೀವ್ರ ೦ ತದ್ದಿನಾಧಿನಾಥನುಮಸ್ತಂಗತನಾದನಂತೆ 
ನಿಯತಪ್ರತೀತಿಯಂ ಕೆಟಿಯಲಕ್ಕುಮೇ ವ್ಯಾಪಕಮಂ (ಕವಿರಾ. ೩-೩೦). 
೨. ಕಾಲವಾದವನು; ನಷ್ಟವಾದವನು. (ಸಂ. 
ಅಸ್ತಂಗಿಸು (ಕ್ರಿ). ಮುಳುಗು; ಮರೆಯಾಗು : ಭಾನುವಸ್ತಂಗಿಸಲು 
ನಯನಕ್ಕೇನುವನು ಕಾಣಿಸಲಆಿಯದದು (ನಿಭಾಗ. ೧೧-೩೪-೨೮). 
[ಅಸ್ತಂಗಮನ? + -ಇಸ್ಕು] 
ಅಸ್ತಗತಿ (ನಾ). ಕೊನೆಗಾಲದ ಸ್ಥಿತಿ; ಮುಳುಗುವ ಪರಿಸ್ಥಿತಿ: 
ಪ್ರತ್ಕ ಗ್ಳೂಧರವಾತ್ಮಾಧಿತ್ಯಕದೊಳ್‌ ತಳೆದುದಸ್ತಗತಿಯಿಂ ಬೀಯ್ಕಾದಿತ್ಯ 
ನನೆಂದುಮದಾರ್ಗಂ ನಿತ್ಯಪರಾರ್ಥೈಕವೃತ್ತನಕ್ಕುಂ ಗ್ರಾಹ್ಮಂ (ಚಂದ್ರಪು. 
೮-೩). [ಅಸ್ತ ಗತಿ] 
ಅಸ್ತಗಾಮಿ (ಗು). ಮುಳುಗುತ್ತಿರುವ: ಆ ಸಮಯದಲ್ಲಿ ಅಸ್ತಗಾಮಿ 
ಯಾಗುತ್ತಿದ್ದ ದಿನಮಣಿಯ ಮೃದುಲವಾದ ಕಿರಣದಲ್ಲಿ ನೀಲವಾದ ಜಲ 
ರಾಶಿಯ ಒಂದು ಭಾಗವು... ಪ್ರಜ್ವಲಿಸುತ್ತಿದ್ದಿತು (ಕಪಾಕುಂ. ೧೮). 
[ಸಂ. ಅಸ್ತಗಾಮಿನ್‌] 
ಅಸ್ತಗಿರಿ (ನಾ). ಸೂರ್ಯನು ಮುಳುಗಿ ಮರೆಯಾಗುವಂತೆ 
ತೋರುವ ಪರ್ವತ; ಪಶ್ಚಿಮ ದಿಕ್ಕಿನ ಪರ್ವತ : ಅಸ್ತಗಿರಿಯನು 
ಸೂರ್ಯ ಮಃಃಕಿಗೊಂಡ (ಕುವ್ಯಾಭೀ. ೬-೪೮) ; ಪೊಸ ಪೊನ್ನ ಪರಿಯಾಣ 
ಮೆನಲಸ್ತಗಿರಿ ಮಸ್ತಕದೊಳಿನಬಿಂಬಮೆಸೆದಿರ್ದುದು (ಚಿಬಪು. ೯-೨). 
[ಅಸ್ತ * ಗಲ] 
ಅಸ್ತಗೃಹ (ನಾ). [ಜ್ಯೋತಿ] ಲ ಗ್ನದಿಂದ ಏಳನೆಯ ಮಸೆ, 
ಸ್ಥಾನ : ರವಿ ಲಗ್ನಾ ವಸಥಕ್ಕೆ ಷಷ್ಮಗೃಹದೊಳ್‌ ನಿಂದಂದಖಲ್ಕಂ 
ಪರಾಭವಭಾಜಂ ನೆಲಸಿರ್ದೊಡಸ್ತಗೃಹದೊಳ್‌ ಸ್ತ್ರೀದೋಷದಿಂದಂ 
ಪರಾಭವಭಾಜಂ . . . ಅಕ್ಕುಂ ನರಂ (ಜಾತತಿ. ೧೮-೩). 
[ಅಸ್ತ + ಗೃಹ] ' 
ಅಸ್ತದವ (ಗು). ಅಡಗಿದ ಅಥವಾ ನಂದಿದ ಕಾಡುಕಿಚ್ಚುಳ್ಳ : 
ಅನುಡ್ಯೋಗಜನೌಘವಸ್ತದವವಸ್ಮೇರಾಬ್ದಂ... ಒಪ್ಪಿರ್ದುದಭ್ರಾಗಮಂ 
(ಜಗವಿ. ೪-೨೬). [ಅಸ್ತ * ದವ] 
ಅಸ್ತನಗ (ನಾ). - ಅಸ್ತಗಿರಿ: ಪಡೆಮಾತೇನುದಯಾಚಲಾಸ್ತನಗಹೈಮಾ 
ದ್ರೀಂದ್ರ ತತ್ಸೇತುವಾ ಕಡೆಗಳಾ... ಪರ್ವಿ (ಶಾಂತಿಪು. ಸರಿ. 7, ೫). 
[ಅಸ್ತ + ನಗ) 
ಅಸ್ತಪ್ರಾಪ್ತಿ (ನಾ). ಮುಳುಗುವುದು; ಮರೆಯಾಗುವುದು : ಇನಂ 
- *. ಅಸ್ತಪ್ರಾಪ್ತಿಯಂ ಸಾರ್ವುದುಂ ಇನಿತಾಯ್ತುತ್ಸವಮುತ್ಪಲಕ್ಕೆ 


(ಚಂದ್ರಪು. ೮-೧೧). [ಅಸ್ತ ಪ್ರಾಪ್ತಿ] 


ಅಸ್ತಜೆಸ್ತ ೫೦೪ ಅಸ್ತಿಕಾಯ 


ಅಸ್ತಬೆಸ್ತ (ನಾ). ಅಸ್ತ ವ್ಯಸ್ತ: ಅಜಕಿಯಲೆ ಚಿತ್ತಮಾಯದಘಸಂ | | ಆ ಮನೆ ಅಸ್ತವ್ಯಸ್ತವಾಗಿಯೇ ಇದ್ದಿತು (ರಂಗರೋ. ೯೭); ಜಾನಕೀ 
ತತಿಯಾತ್ಮನನೆತ್ತಲಾನುಮೊಲ್ಲಆ್‌ದೊಡೆಯಸ್ತ್ರಬೆಸ್ತವನೆ ಮಾಡುವು ಧಾ! |. ಬಾಯರು ಅಸ್ತವ್ಯಸ್ತವಾಗಿ ಉಟ್ಟುಳೊಂಡಿದ್ದ ಧಾಬಳಿ (ಸಮಜೀ. ೭ ಪೀ); 
(ಅಸಶೆ. ೬೪). [ಆ ಸಂ. ಅಸ್ತವೃಸ್ತ) | |. ಅದನ್ನು ಮುಟ್ಟ ಯಾರೂ ಅಸ್ತವ್ಯಸ್ತ ಮಾಡಿದಂತೆ ಕಂಡುಬರಲಿಲ್ಲ 
ಅಸ್ತಮಯ (ನಾ). (ಹೊತ್ತು) ಮುಳುಗುವುದು ; ಮರೆಯಾಗು (ತೇಮೋಡ. ೨೬). (ಸಂ.] 
ವುದು. "ಅಸ್ತಮಯಸಮಯ?' ಪರಾ. [ಸಂ.] 5 ಅಸ್ತವ್ಯಸ್ತತೆ (ನಾ). ಅಕ್ರಮ; ಅವ್ಯವಸ್ಥೆ : ಆ ಪುಸ್ತಕ ಭಂಡಾರವೆಲ್ಲಾ 
ಅಸ್ತಮಯಸಮಯ (ನಾ). (ಹೊತ್ತು) ಮುಳುಗುವ ಕಾಲ; | | ಅಸ್ತವ್ಯಸ್ತತೆಯಿಂದ ಕೂಡಿದೆ (ರೂಢಿ). (ಸಂ. ಅಸ್ತವ್ಯಸ್ತತಾ] 
ಸಂಧ್ಯಾಕಾಲ: ಮುಂದಾಗಿ ನಿಪರು ಬ ನಂತರ ತತ | ಅಸ್ತಶೈಲ (ನಾ). ಇ ಅಸ್ತೆಗಿರಿ: ಸರೋಜಸಖನೊಯ್ಯ ನೆ ಫೊರ್ದಿದನಸ್ತ 


ಸಮಯದೊಳ್‌ ಸಂಜೆ ಕರಂ ಪಿಂದುಲದುದು (ಕಾವ್ಯಸಾ. ೮೯೯ ಶೂದ್ರಕ); ಶೈಲಮಂ (ಕಾದಂಪೂ. ೨೭೪). [ಅಸ್ತ * ಶೈಲ] 
ತೊಳತೊಳಗಿದನಸ್ತ ಮಯಸಮಯದೊಳ್‌ ದಿನಪಸುತೆಂ (ಪಂಪಭಾ.|  ಅಸ್ತಸಮಯ (ನಾ). (ಹೊತ್ತು) ಮುಳುಗುವ ವೇಳೆ; ಸೂರ್ಯ 


೧೨-೨೧೦). [ಅಸ್ತಮಯ * ಸಮಯ] 10] ಮರೆಯಾಗುವ ಸಮಯ: ದಿನಪಾಸ್ತಸಮಯದೊಳ್‌ ದಿನಪನ 
ಅಸ್ತಮಾನ (ನಾ). - ಅಸ್ತಮಯ : ಉದಯಾಸ್ತಮಾನದಲ್ಲೀವುದು ಪಿಂಬಡಿನೊಳ್‌ ಕೋಮಳೆಯ ಮೊಗಂಗಿಡುವಂತಿರೆ ಕಿಡುವುದರಿದೆ ಕಮಳ 
ಕೃತ್ರಿಮಜನ್ಯವಿಷದ ನೀರ್ಗುಂದಲ್‌ (ಖಮದ. ೧೪-೭೯); ಹೊತ್ತಾಜಕಿ ವಿಳಾಸಂ (ಶಾಂತಿಪು. ೮-೬೨). [ಅಸ್ತ * ಸಮಯ] 


ಎದ್ದ ಕುರುಡಂಗೆ ಅಗಸೆಯಲ್ಲಿ ಅಸ್ತಮಾನವಾದಂತೆ ಆನು ಭಕ್ತಿಯ ಅಸ್ತಾಂತರಗತ (ನಾ). ಅಸ್ತಪರ್ವತದೊಳಗೆ ಸೇರಿದವನು: ಸರಸಿಜ 
ಬಯಸಿದರಹುದೆ (ಬಸವ. ೨೯೨). (ಸಂ. i | ಬಾಂಧವನಸ್ತಾಂತರಗತನಾಗಿರೆ ಸರೋಜಿನೀವನಮಾದಂ ಕೊರಗುತ್ತೆ 

ಅಸ್ತಮಿತೆ (ಗು). ೧. ಮುಳುಗಿದ; ಮರೆಯಾದ. ೨. ಕಳೆದು|15, ಮುಗಿಗುಮಾಶ್ವರ ವಿರಹದೆ ಶೋಕಾಕುಲಂ ವಿಶೇಷಾಪ್ತಜನಂ (ಕವಿರಾ. 
ಹೋದ: ಸಿಂಹಪೀಠದಿನಿರದೆಟ್ಲನಸ್ತ ಮಿತಪುಣ್ಯದಶಾನನನಾ ದಶಾನನಂ ೩-೩೧). [ಅಸ್ತ+ ಅಂತರ * ಗತ] 


(ಪಂರಾಮಾ. ೯-೭೩). [ಸಂ.] ಅಸ್ತಾಕ್ಷರೆ (ನಾ). ಅಕ್ತರರೋಪವುಳ್ಳಮ್ದ : ಕರಮಸ್ತಾಕ್ಷರ (ಪಾಕಾಂ, 


ಅಸ್ತಮಿತಶಠ (ನಾ). ಶಠತ್ವ (ಮಾಯೆ) ತೊಲಗಿಹೋದವನು ; | ಮರ್ಧಾಕ್ಷರ] ಮುಚಿತಾಕ್ಷರಮವಲಂಬಪ್ರಸನ್ನಮತಿಮಧುರಮಲಂಕರಣ 
ಕೇವಲಜ್ಞಾನಿ: ಭವತ್ಸದಯುಗಮಂ ಬಲತನುನಗೆನುಕನುತ | | ಯುತಮೆನಿಸಿ ಪೇಟಲ್‌ ಧರೆ ಯೊಳ್‌ ಕವಿರಾಜಹಂಸನೊರ್ವನೆ ಬಲ್ಲಂ 
ಮಿತಶಠಾ (ಜಿನಾಲೆ. ೧೨-೧೨). [ಅಸ್ತಮಿತ + ಶಠ] 20 


| (ಛಂದೋಂಬು. ಕಿ. ೧-೩). [ಅಸ್ತ +೬" ಅಕ್ಷರ] 
ಅಸ್ತಮಿತಹರುಷ (ನಾ). ಸಂತೋಷವು ಮರೆಯಾದವನು; ಹರ್ನ | ! ಅಸ್ತಾಗಾರ (ನಾ). [ಜ್ಯೋತಿ]-ಅಸ್ತಗೃಹ: ಕ್ರೂರರ್‌ ನಿಲೆ 
ಗೆಟ್ಟಿವನು : ಅಸ್ತಮಿತಹರುಷನು ನಿಂದು ನೆನೆದನು ತನ್ನ ಮನದೊಳಗೆ; |  ಲಗ್ನಾಸ್ತಾಗಾರಂಗೆಳೊಳ್‌ (ಜಾತತಿ. ೬-೨). [ಅಸ್ತ * ಆಗಾರ] 


(ಕುವ್ಕಾಅ. ೧೯-೪). [ಅಸ್ತಖಿತ + ಹರುಷ] 


| ಅಸ್ತಾ ಚಲ, ಅಸ್ತಾಚಳ (ನಾ). - ಅಸ್ತಗಿರಿ. ಅಸ್ತಾಚಳೆ: ಬಸು 
ಅಸ್ತಮಿಸು (ಕ್ರಿ). ೧. ಮುಳುಗು; ಮರೆಯಾಗು: ಉದಯಿಸಿ! | ಕತ ಪಕ್ವ ಮಿತ್ರನ ತವರ ತಡಸ ಕನಳುನನ್ತಾಹಂದ: ಗೌನ 
ನಡುವಗಲಪ್ಪು ದುಮುದಿತೋದಿತನಾಗಿ ಸೂರ್ಯನಸ್ತಮಿಸುವವೋಲ್‌ |25| ವೆನಿತು (ಬಸಪು. ೧೯-೨೮). [ಅಸ್ತ * ಅಚಲ] 
(ಷಂರಾಮಾ, ೧-೮೪) ; ನಂದಿತು ಬೆಳುದಿಂಗಳ ಕಿಚ್ಚು ಪಾಪಿಷ್ಠ ಚಂದ್ರ ಅಸ್ತಾಚಳ "ಅಸ್ಪಾಚಲ' ನೋ. 
ಮನಸ್ತ ಮಿಸಿದನು (ಮೋ ಹತ. ೨೭-೬೪). ೨. ಸಾಯು: ಗಗನದ | ಅಸ್ತಾದ್ರಿ (ನಾ). ಎಅಸ್ತಗಿರಿ: ಉದಯಾದ್ರಿಯುಮಸ್ತಾದ್ರಿಯುಮುದಗ್ರ 


ಮುಗಿಲ ಮೋಹರವ ಧಾಳಿಯಲಿಯಜಕೆಯಟ್ಟ ಸುಂಟರುಗಾಳಿಯುರವಣೆ | | ಕೋಪೋತ್ಯರಂಗಳಿರ್ಪಂತಿರೆ ನೀಳ್ಲೊದವಿದರ್‌. .. ಭೀಮಭುಜಗ 


ನಿಂದವೊಲು ಸುರಪಾಲತನಯನ ತನಯನಸ್ತಮಿಸಿದನು ರಣದೊಳಗೆ | ಧ್ವಜರುಂ (ಗದಾಯು. ೮-೬) ; ಅಸ್ತಾದ್ರಿಯಂ ಸಾರುತಿಹ ಸೂರ್ಯನಂತೆ 


(ಕುವ್ಯಾದ್ರೋ. ೬-೬೦). [ಅಸ್ತಮನ್ಯ + -ಇಸ್ಕು] 30) (ಹಚಕಾ. ೧೨-೮). [ಅಸ್ತ ಅದ್ರಿ] 
ಅಸ್ತರೆ "ಅಸ್ತರು' ನೋ. | ಅಸ್ತಾಬ್ಬಿ (ನಾ). ಸೂರ್ಯನು ಮುಳುಗುವ ಸಮುದ್ರ; ಪಶ್ಚಿಮ 
ಅಸ್ತರಾಗೆ (ನಾ). ಅಸ್ತ್ರಮಯ ಸಮಯದ ಕೆಂಪು; ಸಂಜೆಗೆಂಪು ತ್ತಿ ಸಮುದ್ರ: ಅ ಕ್ಷಿತಿಪಂಗೆನ್ನಂದದಿಂದಂ ಸಮನಿಸುಗುಮಧಃಪಾತಮಸ್ತ್ರಾಬ್ಕಿ 


H 


“ಅಸ್ತರಾಗಮುಂ ಸಂಭ್ಯಾರಾಗಮಕ್ಕು” (ನಾನಾರ. ೬೮). [ಅಸ್ತ ಧಾ ಯೊಳ್‌ (ಚಂದ್ರಪು. ೨-೪೫). [ಅಸ್ತ - ಅಬ್ಬಿ] 

ಅಸ್ತರಾಶಿ (ನಾ). [ಜ್ಯೋತಿ] ಲಗ್ನದಿಂದ ಏಳನೆಯ ರಾಶಿ: | ಅಸ್ತಾವಸ್ಥೆ (ನಾ). ಪ್ರಾಣ ಹೋಗುವ ಸ್ಥಿತಿ; ತುಂಬ ಕಷ್ಟದ ಸ್ಥಿತಿ: 
ಪುರುಷಸ್ತ್ರೀಜಾತಕಫಲಮೆರಡುಂ ಸಮಂ... ಅಸ್ತ ರಾಶಿಬಲದಿಂದಮಜೇವು |35 ನಾಯಕನ ಸ್ಥಿತಿಯು ಆಸ್ತಾನವಸ್ಥೈಗಿಟ್ಟತು (ಕಭವಿ. 1, ೨೪೮). 
ದಾಕೆಯ ಸೊಬಗಂ (ಜಾತತಿ. ೨೨-೧). [ಅಸ್ತ ರಾಶಿ] [ಅಸ್ತ * ಅವಸ್ಥೆ) 

ಅಸ್ತರು, ಅಸ್ತರ (ನಾ). ಅಂಗಿ, ಕವ ಚ ಮುಂತಾದುವುಗಳಿಗೆ ಅಸ್ತಿ (ನಾ). ೧. ಇರುವಿಕೆ; ಸ್ಥಿತಿ; ಇರವು. ೨. [ವೀಕೈ] ನಾದ: 


ಹಾಕುವ ಒಳಬಟ್ಟಿ ; ಲೈನಿಂಗು (ಕಿ). ಅಸ್ತರ : “ಒಳ ಅರಿವೆ” ಕಂದ ಕೇಳಸ್ತಿಯೆಂಬಂದವೇ ನಾದ (ಮನೋವಿ. ೨-೩೨); ಸುವಿವೇಕ 
(ಜಾನಕೋ. ೧೪). [4 ಪಾರ. ಮರಾ. ಹಿಂ. ಆಸ್ತರ್‌] ಆಸ್ತಿ ಯೆಂದೊಡೆ ನಾದಮೆನಿಸುಗುಂ (ಮನೋವಿ. ೨-೩೨ ಟೀಕು). [ಸೆಂ.] 

ಅಸ್ತನಿಳಾಸ (ನಾ). ಸಂತೋಷವು ಮರೆಯಾದವನು; ಹೆರುಷಗೆಟ್ಟ | ಅಸ್ತಿಕಾಯ (ನಾ). [ಜೈನ] ಬಹುಪ್ರದೇಶವುಳ್ಳ ವಸ್ತು: ಧರ್ಮ 
ವನು; ಸುಖವನ್ನು ಕಳೆದುಕೊಂಡವನು : ಬಿಲ್ಲುಂಬೆಜಗಾಗಿರ್ದಂ ಅಧರ್ಮ ಆಕಾಶ ಪುದ್ಧಲ ಜೀನ ಇವುಗಳಿಗೆ ಆಸ್ತಿ ಕಾಯವೆಂದು ಹೇಳು 
ರತೀಶನಸ್ತವಿಳಾಸಂ (ಗಿರಿಕ. ೮-೩೭). [ಅಸ್ತ * ವಿಳಾಸ (= ವಿಲಾಸ)] ತ್ತಾರೆ. ಆಸ್ತಿಕಾಯವೆಂದರೆ ಬಹುಪ್ರದೇಶವುಳ್ಳ ವಸ್ತುವೆಂದರ್ಥ (ಹಿಂದಸಾ. 

ಅಸ್ತವ್ಯಸ್ತ (ನಾ). ಅಕ್ರಮವಾಗಿರುವುದು ; ಚೆಲ್ಲಾಸಿಲ್ಲಿಯಾಗಿರು ೮೧) ; ಕಾಲವನ್ನು ಬಿಟ್ಟು ಜೀವ, ಪುದ್ಧಲ, ಧರ್ಮ, ಆಧರ್ಮ, ಆಕಾಶಗಳು 
ವುದು; ಅಸಂಬದ್ಧ : ಹಜಕಿಗವಿಗಳ ಕಬ್ಬಂಗಳ ಹೊಜಗಳಿಯಕ್ಕರದ ಸತ್ತಾಯುಕ್ತವಾಗಿದ್ದು ಬಹಳ ಪ್ರದೇಶವುಳ್ಳವುಗಳಾಗಿವೆ. ಅದಕ್ಕಾಗಿ 
ಹೊಲಿಗೆ ಬಿರ್ಚಿದೊಡೆಲ್ಲಂ ಬಜಕಿ ತಾಜಿಗ ಬೀಜಕಿಗ ವೆತ್ತಆ ತತ್ತಆನೆಕ್ಕ 45, ಇವುಗಳಿಗೆ ಅಸ್ತಿಕಾಯಗಳೆಂದು ಕರೆಯುವರು (ಜೈನಪ. ೪೨೩). 
ಸಕ್ಕಮಸ್ತವೈಸ್ತ್ರಂ (ಗಿರಿಕ. ೧-೨೩) ; ಮನೆಯಾಕೆ ಕಣ್ಣು ಮುಚ್ಚಿದ್ದರಿಂದ] | [ಆಸ್ತಿ * ಕಾಯ] 


ಅಸ್ತಿತೆ ೫೦೫ ಅಸ್ಥಾನಪದ 


ಅಸ್ತಿತೆ (ನಾ). ಇರುವಿಕೆ; ಉಂಟಿಂಬ ಸ್ಥಿತಿ: ಇವು ತಿಳಿಯೆ ಸಡ್ಭಾನ | | ಅಸ್ತ್ರಗ್ರಾಮ (ನಾ). - ಅಸ್ತ್ರಕದಂಬಕ : ಅ ತಪೋಧನ ಬೇಗನಿತ್ತನಸ್ತ್ರ 
ವಿಕೃತಿಗಳ್‌ ಜಾಯತೆಯೆ ತವೆ ಜನನಿಯುದರದಿಂ ಬರ್ಪುದಸ್ತಿತೆಯುಂಟು ಗ್ರಾಮಮಂ (ವೆಂಕಾರಾ. ೧-೧೨-೫೬). [ಅಸ್ತ್ರ * ಗ್ರಾಮ) 
(ಚೆಬಪು. ೫೮-೪೨). (ಸಂ. ಅಸ್ತಿತಾ] ಅಸ್ತ್ರಜಾಳ(ನಾ).-ಅಸ್ತ್ರಕದಂಬಕ: ತನ್ನಸ್ತ್ರಜಾಳಂಗಳಿಂತವೆನೇರ್ದಾರ್ದ 
ಅಸ್ತಿತ್ವ (ನಾ). ಇರುವಿಕೆ: ಅವಧಿಜ್ಞಾನಾಸ್ತಿತ್ವಮನವಧಾರಿಸಿ ಸಕಲ ನನಂತವೀರ್ಯಂ (ಶಾಂತಿಪು. ೪-೪೪). [ಅಸ್ತ್ರ * ಜಾಳ (ಎ ಜಾಲ)) 
ಚಕ್ರವರ್ತಿಯ ಸಚಿವಪ್ರನರಂ ಬೆಸಗೊಳಿ (ಶಾಂತಿಪು. ೯-೮). ([ಸಂ.] | 5) ಅಸ್ತ್ರಜೀವ (ನಾ). ೧. ಆಯುಧದ ಬಲದಿಂದ ಜೀವಿಸುವವನು; 
ಅಸ್ತಿಭಾರ "ಅಸ್ತಿವಾರ? ನೋ. | ಯೋಧ ; ಸೈನಿಕ. ೨. ಬೇಡರವನು (ದಕ. 8). ([ಸಂ.] 
ಅಸ್ತಿವಳ್ಳಿ "ಅ ವಳ್ಳಿ' ನೋ. | ಅಸ್ತ್ರ ಜೀವಿ (ನಾ). - ಅಸ್ತ್ರಜೀವ. [ಸಂ. ಅಸ್ತ್ರಜೀವಿನ್‌'] 
ಅಸ್ತಿ ವಾರ, ಅಸ್ತಿಭಾರ (ನಾ). ತಳಹದಿ; ಬುನಾದಿ: ಸತ್ಯ, ನ್ಯಾಯ, ಅಸ್ತ್ರತತಿ (ನಾ). - ಅಸ್ತ್ರಕದಂಬಕ : ಖೇಚರರಾಜನಸ್ತ್ರತತಿಯಂ ತನ್ನಸ್ತ್ರ 
ನೀತಿಗಳ ಅಭೇದ್ಯವಾದ ಅಸ್ತಿವಾರದ ಬೆಂಬಲವೂ ಅವರಿಗಿಲ್ಲ (ರಾಜವ. ಜಾಳಂಗಳಿಂ ತವೆ ನೇರ್ದಾರ್ದಂ (ಶಾಂತಿಪು. ೪-೪೪). [ಅಸ್ತ್ರ * ತತಿ|] 
೭೭). ಅಸ್ತಿಭಾರೆ: ಎಲ್ಲ ವಿಧವಾದ ಸೌಖ್ಯಕ್ಕೂ ಧರ್ಮನೇ ಅಸ್ತಿಭಾರ [10 ಅಸ್ತ್ರ ದೇವತೆ (ನಾ). ಆಯುಧದ ಅಥವಾ ಬಾಣದ ಅಭಿಮಾನ 


೨. [ಜೈನ] ಪಂಚಾಣುವುತಗಳಲ್ಲಿ ಒಂದು; ಕದಿಯದಿರುವ | 
ವ್ರತ: “ಅಸ್ತ್ರೇಯನೆಂದರೆ ಪರಕೀಯ ವಸ್ತುಗಳನ್ನು ಕದಿಯದಿರುವುದು” | ೧-೧೧೫). [ಅಸ್ತ್ರ * ಶಾಲೆ] 
(ಹಿಂದಸಾ. ೮೮) ; ಹೀನಾಧಿಕ ನಿನಿಮಾನಸ್ತೀನಾ[ಹೃತ] ದಾನಸದೃಶಮಿಶ್ರ | ಅಸ್ತ್ರ ಸಂಪ್ರದಾಯ (ನಾ). ಅಸ್ತ್ರಗಳನ್ನು ಬಳಸುವ ಕ್ರಮ: ಈ 
ವಿಲೋಪಸ್ತೇನ ಪ್ರಯೋಗಮೆಂದಿವು ತಾನಸ್ತೇಯವ್ರತಕ್ಕತಿಕ್ರಮಮಕ್ಕುಂ [30 ಕುಮಾರರಲ್ಲವೆ ಜನ್ಮಸಿದ್ಧವಾಗಿರುವ ಅಸ್ತ್ರಸಂಪ್ರದಾಯವುಳ್ಳವರು (ಕಗವಿ. 
(ಸುಕುಮಾ. ೬-೧೫). ([ಸಂ.) | ೧೨೮. ಉತ್ತರಾ). [ಅಸ್ತ್ರ + ಸಂಪ್ರದಾಯ] 
ಅಸ್ತೇಯ ಭಾವನೆ (ನಾ). ಇತರರ ವಸ್ತುವನ್ನು ಬಯಸದಿರುವುದು: | ; ಅಸ್ಟ್ರಾಲಿ (ನಾ). ಬಾಣಗಳ ಸಮೂಹ ; ಅಸ್ತ್ರಗಳ ಸಾಲು: ಶೂಲಾ 
ಪರದ್ರವ್ಯಾನಭಿಲಾಷೆಯೆಂಬ ಆಸ್ತೇಯಭಾವನೆ ನಿಂತರೆ ಸರ್ವಧನಿಯಾಗು ಯುಧದಿಂದಿಡೆ ಲಯಕಾಲೋರಗನಂತೆ ಬರ್ಪುದಂ ಜಯಲಕ್ಷ್ಮೀಲೋಲಂ 
ವನು (ಓಂದಸಾ. ೧೦೫). [ಅಸ್ತೇಯ + ಭಾವನೆ] | ಲಕ್ಷ್ಮೀಧರನಸ್ತ್ರಾಲಿಗಳಿಂ ಖಂಡಖಂಡಮಾಗಿಕೆ ಕಡಿದಂ (ಪಂರಾಮಾ. 
ಅಸ್ತೋಕ (ಗು). ೧. ಸ್ವಲ್ಪವಲ್ಲದ ; ಅಧಿಕವಾದ ; ಮಹತ್ತಾದ : |85 ೧೪-೨೫). [ಅಸ್ತ್ರ + ಆಲ್ಮಿ] 
ಆಕೆವಾಳರಿಗಲುಹಿ ನೀವಸ್ತೋಕ ಪುಣ್ಯರು ತಿಳುಹಿ ವಿಗಳಿತಶೋಳರಿನ| ಅಸ್ತಿ (ನಾ). ಅಸ್ತ್ರಧಾರಿ; ಬಿಲ್ಲಾರ : “ಬಿಲ್ಲಾರನು ” (ಅಮರ. ಟೀಕೆ). 
ಸುವುದಂಧನೃಪ ಗಾಂಧಾರಿದೇವಿಯರ (ಕುವ್ಯಾಗ. ೧೦-೧೧). (ನಾ). | [ಸಂ. ಆಸ್ತ್ರಿನ್‌] 
೨. ಅತಿಶಯ ; ಮಹತ್ವ: ಅಸ್ತೋಕದಿಂ ಜಸು ಅಸ್ಮಾಗ (ನಾ). ಆಳವಾದುದು ; ಅಗಾಧ: “ಅತ(ಳಾ)ಳಃ, ಅಸ್ಪರ್ಶಂ, 
ಯೆನುತ್ತ (ಪದ್ಮರಾ. ೧೧-೨೪). (ಸಂ. ಆಗಾಧಃ, ಗಂಭೀರೆಂ, ಗಭೀರಂ, ಅಸ್ಥಾಗಂ--ಈ ೫ ಗುಂಡಿತು” 
ಅಸ್ತ್ರ (ನಾ). ೧. ಬಾಣ. ೨. ಆಯುಧ: *ಹೇತಿಃ, ಶಸ್ತ್ರಂ, ಪ್ರಹರಣಂ, ಅ (ಹಲಾಯು. ೧೦೭-೨೬). [ಸೆಂ] 
ಆಯುಧಂ, ಅಸ್ತ್ರಂ- ಈ ೫ ಕೆಯ್ದು? (ಹಲಾಯು. ೭೬-೩೦೮) ; ಆಸಿ| | ಅಸ್ಥಾನ (ನಾ). ಸ್ಕಾ ನವಲ್ಲದ್ದು;, ಯೋಗ್ಯವಲ್ಲದ ಸ್ಥಾನ: 
ಮುಸಲ... ತೋಮರ ಪಾಶಾಂಕುಶಾದಿ ಶಸ್ತ್ರಾಸ್ತ್ರಂಗಳೊಳೆಚ್ಚುಂ ಇದು ಮೂಲೋಕಕ್ಕಮೊಂದಚ್ಚರಿಯೆನಿಸಿದುದಸ್ಥಾನದೊಳ್‌ ರೂಪಮಂ 
(ಪಂರಾಮಾ. ೧೩-೭೬ ವ). [ಸೆಂ.] ಮಾಡಿದ ವಾಣೀಶಪ್ರ ಯತ್ನಂ (ಕಾದಂಪೂ. ೫೦). [ಸಂ.] 
ಅಸ್ತ್ರಕದಂಬಕ (ನಾ). ಅಸ್ತ್ರಗಳ ಸಮೂಹ: ಬಿಲ್ಲುಂಬೆಜಗುಮಾಗಿ : | ಅಸ್ಥಾನಪದ (ನಾ). [ಕಾವ್ಯವಿನಾ] ಒಂದು ಕಾವ್ಯದೋಷ : “ಅಸ್ಥಾನ 
ತಮ್ಮ ಮನಂ ಕಯ್ಕಂಬೇಜಕಿನದಟುಮಸ್ತ್ರಕದಂಬಕಮುಂ ಸೋರೆ |45 ಪದ - ಪದಗಳನ್ನು ಸರಿಯಾದ ಸ್ಥಾನಗಳಲ್ಲಿ ಉಪ ಯೊ ಗಿಸದೆ 
(ಶಾಂತಿಫು. ೬-೮೮). [ಅಸ್ತ್ರ + ಕದಂಬಕ] ಇರುವುದು” (ಕೈಪಿಡಿ. ೨೨೮). [ಅಸ್ಥಾನ * ಪದ್ಮ) 


ಬಂದುದಿಂದು ವಿಯಚ್ಚಕ್ರದಿನಸ್ತ್ರಶಾಲೆಗೆ ಮಹಾಚಕ್ರಂ (ಶಾಂತಿಪು. 


(ರೂಢಿ). ದೇವತೆ : ನೇಪಥ್ಯದಲ್ಲಿ ಅಸ್ತ್ರದೇವತೆಗಳು ಸೀತೆಯಂ ಕುರಿತು... 
[ಡೇ. ॥ ತಮಿ. ಅಸ್ತಿಪಾರ, ಅಸ್ತಿವಾರ;; ಮಲ. ತುಳು. ಅಸ್ತಿವಾರ ; | ಎಂದರು (ಕಗವಿ. ೧೨೩ ಉತ್ತರಾ). [ಅಸ್ತ್ರ * ದೇವತೆ] 
ತೆಲು. ಅಸ್ತಿ ಭಾರ] | | ಅಸ್ತ್ರರುಜಿ (ನಾ). ಆಯುಧಗಳ ಕಾಂತಿ; ಬಾಣಗಳ ಹೊಳಪು: 
ಅಸ್ತಿವಾರಶಿಲೆ (ನಾ). ತಳಹದಿಯ ಕಲ್ಲು; ಅಡಿಗಲ್ಲು: ಕಾರ್ಬಾನೆಗೆ ಮಿಂಚಿನಂಗಿಯ ಪೊಳಪಂ ಭಟಾಸ್ತ್ರರುಚಿಯೆಂದಿರದಂಗಜರಾಜ 'ಸೈನ್ಮ 
ಆಸ್ತಿ ವಾರಶಿಲೆಯನ್ನು ಹಾಕಿದರು (ಭಾಗ್ಯಶಿ. ೧೨೯). [ಅಸ್ತಿವಾರ * ಶಿಲೆ] | 15 ಭೀತಿಯನೊಳಕೆಯ್ದು ದಬ್ಬಸಮಯೋತ್ಸವದೊಳ್‌ ಪಥಿಕಾಂಗನಾಜನಂ 
ಅಸ್ತು (ಅ). ಆಗಲಿ; ಹಾಗಾಗಲಿ; ಉಂಟಾಗಲಿ: ತಾಪಸವರಂ (ಚಂದ್ರಪು. ೪-೪೯). [ಅಸ್ತ್ರ * ರುಚಿ] 
ಶಿವಮಸ್ತು ಶಿನಮಸ್ತೆಂದು ಪರಸಲೈೆ (ಬಸಪು. ೩೨-೧೪). [ಸಂ.] ಅಸ್ತ್ರವಿದ್ಯೆ (ನಾ). ಅಸ್ತ್ರಗಳನ್ನು ಪ್ರಯೋಗಿಸುವ ವಿದ್ಯೆ, ಕಲೆ: 
ಅಸ್ತುಗುಟ್ಟು (ಕ್ರಿ). ಆಗಲಿ ಎಂದು ಹೇಳು; ಹಾಗಾಗಲೆಂದು ಒಪ್ಪಿ ಅಸ್ತ್ರನಿದ್ಯಾನಿಯತ ಮತಿ ಮೋಹರಿಸಿ ಸನುರಕೆ ದ್ರೋಣನನುವಾದ 
ಕೊಳ್ಳು ; ಸಮ್ಮತಿಸು : ನಮ್ಮೆಣಿಕೆ, ಆ ಸಮಾಧಾನಕ್ಕೆ ಆಸ್ತುಗುಟ್ಟ (ಕುವ್ಯಾದ್ರೋ. ೯ ಸೂ). 
ಲೊಲ್ಲದು (ನಾಡೋಜ. ೩೬೦). [ಅಸ್ತು + ಕುಟ್ಟು,] 20 ಅಸ್ತ್ರನಿದ್ಯಾಭಾಳಲೋಚನ - ಅಸ್ತ್ರಗಳನ್ನು ಪ್ರಯೋಗಿಸುವುದ 
ಅಸ್ತುಗೊಡು (ಕ್ರಿ). ಒಪ್ಪಿಗೆ ಕೊಡು; ಸಮ್ಮತಿಸು: ನಾನು ಅವನ ರಲ್ಲಿ ರುದ್ರನಿಗೆ ಸಮನಾದವನು ; ಒಂದು ಬಿರುದು: ಪದ್ಮವ್ಯೂಹ 
ಮಾತಿಗೆ ಅಸ್ತುಗೊಡಲಾರೆ (ರೂಢಿ). [ಅಸ್ತು + ಕೊಡು) ದಲಿ ಹೊಕ್ಕಾಳು ಮರಳಿದಡಸ್ತ್ರವಿದ್ಯಾಭಾಳಲೋಚನನೆಂಬ ಬಿರುದನು 
ಅಸ್ತುಬಡು (ಕ್ರಿ). ಒಡಂಬಡು ; ಸಮ್ಮತಿಸು : ಜಿಸ್ತನಾ ಬಹುಜನರು | ಬಿಟ್ಟಿ ನಾನೆಂದ (ಕುವ್ಯಾಜ್ರೋ. ೪-೯). ಅಸ್ತ್ರನಿದ್ಯಾಪಾರಗ- ಅಸ್ತ್ರಗಳನ್ನು 
ಪೇಳ್ಗುದಕಸ್ತುಬಡದಲೆ ಹಾನಿಯಸೆ ಘಳಿಸಿ (ಜಿರಾಮಾ. ೨೬೬-೧೩). | ಪ್ರಯೋಗಿಸುವ ಕಲೆಯಲ್ಲಿ ಪಾರಂಗತ: ಹಾರುನರು ನಾವಸ್ತ್ರವಿದ್ಯಾ 
[ಅಸ್ತು + ಪಡ್ಕು] 125 ಪಾರಗರು ನಾವಲ್ಲ (ಕುವ್ಯಾಬ್ರೋ. ೯-೪೨). [ಅಸ್ತ್ರ + ವಿದ್ಯೆ) 
ಅಸ್ತೇಯ (ನಾ). ೧. ಕದಿಯದಿರುವುದು ; ಅಪಹರಿಸದಿರುವುದು. | | ಅಶ್ಟ್ರಶಾಲೆ (ನಾ). ಆಯುಧಗಳನ್ನಿಡುವ ಮನೆ; ಶಸ್ತ್ರಾಗಾರ: 
| 
| 
| 
| 


ಅಸ್ಥಿ ೫೦೬ ಅಸ್ಮತ್ಕಾರ್ಯ 


ಅಸ್ಥಿ (ನಾ). ಮೂಳೆ; ಎಲುಬು: “ಮೂಳೆಯೆನಲೆಲುವೆನಲ್ಯಸ್ಸಿ ” 
(ಶಬ್ದಮಂ. ೩೩) ; ನೆರೆದ ಹಲನಂಗದಸ್ಥಿಗಳನಾರೈಯುತ್ತ ಹೊಕ್ಕನಾ 
: ಸುಡುಗಾಡನವನೀಶನು (ಹಚಕಾ. ೧೧-೪೧). (ಸಂ. 


| ಅಸ್ನೇಹಿ (ನಾ). ಸ್ನೇಹವಿಲ್ಲದವನು ; ಪ್ರೀತಿಯಿಲ್ಲದವನು : ಎಂಥನ 
ನನ್ನು ಅಸ್ನೇಹಿ ಎಂದು ಕರೆಯುತ್ತೇವೋ ಅಂಥವನೂ ಸಹ ಸಮಾಜ 
ಸಂಬಂಧಗಳನ್ನು ಉಳಿಸಿಕೊಂಡಿರುತ್ತಾನೆ (ರಾಜ್ಯಶಾ. ೩೭), 


ಅಸ್ಥಿಗತ (ಗು). ಮೂಳೆಯನ್ನು ಹೊಕ್ಕ; ಎಲುಬನ್ನು ಸೇರಿದ ;| | (ಸಂ. ಅಸ್ನೇಹಿನ್‌] 
ಮೂಳೆಗೆ ವ್ಯಾಪಿಸಿದ; ಬಹುಕಾಲದಿಂದ ಇರುವ: ರಾ ಎಂದ ಮಾತ್ರ | 5| ಅಸ್ಪಂದತೆ (ನಾ). ಅಲುಗದಿರುವಿಕೆ; ಅಲ್ಲಾಡದಿರುವಿಕೆ: ಇಂದು 
ದೊಳು ರಕ್ತಮಾಂಸದೊಳಿದ್ದ ಆಯಸ್ಥಿ ಗತವಾದ ಅತಿಪಾಪವನ್ನು ಮಾಯ ಚತುರ್ದಶಿಯಾಯ್ತ ದಜಕಿಂದಂ ತದ್ಧಿ ದೈಯಂ ಮನೋಮುದದಿಂ 
ವನು ಮಾಡಿ ಮಹರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ದಸ ಸ್ಪಂದತೆಯಿನಿರ್ದು ಸಾಧಿಪೊಡೊಂದಿದ ಮಿತ್ರ ರ್ಕಳಿಲ್ಲದುಬ್ಬೆ ಗಮುತ್ತೆಂ 


ಮುನಿರಾಯ ಬಲ್ಲ(ಪುರಂದ. ೫-೫೧-೧); ಬಹುಕಾಲದಿಂದ ಅಲ್ಲಿ ನೆಲಸಿ ಅಸ್ಲಿ | (೫30 ೩-೧೫೪). [ಸಂ. ಅಸ್ಪಂದತಾ) 
ಗತವಾದ ಗುಣಕ್ರಿಯಾ ವ್ಯಾಪಾರಗಳು (ನಿಬಂಧ. 1, ೧೦). [ಅಸ್ಥಿ * ಗತ] ಅಸ್ಪರ್ಶ (ಗು). ೧. ಸ್ಪರ್ಶವಿಲ್ಲದಿರುವ. (ನಾ). ೨. [ವ್ಯಾಕ] (ವರ್ಣ 


ಅಸ್ಥಿ ಗತಜ್ಜರ (ನಾ). ಮೂಳೆಯೊಳಗೆ ಸೇರಿದ ಜ್ವರ: ಕಹಿಪಡವಲ, |10 ಹ ಸ್ವರ ಮತ್ತು ಅವರ್ಗೀಯ ವ್ಯಂಜನಗಳು. [ಸಂ.] 


ಕಟುಕರೋಹಿಣಿ, ಭದ್ರಮುಸ್ತೆ, ಎಲುವನ ಸಂದಿಬೇರು, ಶುಂಠಿ, ಪಾಪಟಿ| | ಅಸ್ಪಷ್ಟ (ಗು). ಸ್ಪಷ್ಟವಾಗಿಲ್ಲದ; ಸರಿಯಾಗಿ ಕಾಣದ; ಅವ್ಯಕ್ತ 
ಬೇರು, ಪರ್ಪಾಟಕ ಇವೆಲ್ಲ ಸಮಭಾಗ ಕಷಾಯವಿಕ್ಕಿ ಸೇವಿಸೆ ಆಸ್ಥಿ ವಾದ: ನುಡಿ ಮುನ್ನಂ ಸ್ಪಷ್ಟಮಾಗಿರ್ದುದು 1 ಸ್ಪಷ್ಟ 
ಗತಜ್ವರ ಗುಣವಕ್ಕುಂ (ಸಕವೈ. ೧೦೮). [ಅಸ್ಮಿಗತ + ಜ್ವರ) ಮಾಯ್ತುಗ್ನಿ ಶಾಪಂಗುಡಲ್‌ (ಕಾದಂಪೂ. ೬೬). [ಸೆಂ] 


ಅಸ್ಥಿಪಂಜರ (ನಾ). ಎಲುಬುಗೂಡು ; (ಶರೀರದ) ಮೂಳೆಗಳ | ಅಸ್ಪಷ್ಟಾ ಕ್ಷರ (ನಾ). ೧. ಸ್ಪಷ್ಟವಾಗಿಲ್ಲದ ಅಕ್ಷರ. ೨. [ಕಾವ್ಯಮಾ] 
ರಚನೆ: “ಅಸ್ಥಿಪಂಜರಂ ಕಂಕಾಳಮೆನಲೊಡಲಯೆಲು ” (ಮಂಗರಾ. |15 pe ಬಹಳ; ಕಾವ್ಯದ ಒಂದು ಪ್ರಭೇದ; ಸ್ಪಷ್ಟವಾದ ಅಕ್ಷರಗಳಲ್ಲ 
೧೧೭-೬) ; ಅಸ್ಥಿಪಂಜರದಂತೆವೋಲಸ್ಥಿರ ಸ್ಥವಿರೆಯಂ ಕಂಡೊಡನೆ ಕೈಕೆ ದಿರುವುದರಿಂದ (ಅರ್ಥದಲ್ಲಿ ಸ್ಪಷ್ಟತೆಯಿಲ್ಲದಿರುವ) ಸಿ ಬಂಧ: 
ನಡೆದಳ್‌ ಬಳಿಗೆ ( ಶ್ರೀರಾಮಾ. ೨೧-೫೫೩). [ಅಸ್ಥಿ * ಪಂಜರ] ನೆಟ್ಟಿನೆ ತಾಂ ಸವಿಯೊಳೊಂದಿರೆ ಭೋಜನಮಾನಟ್ಟು ಬಡ್ಡಿಸು ನಾಮ 
ಅಸ್ಥಿಭಂಗ (ನಾ). ಮೂಳೆ ಮುರಿಯುವುದು. [ಆಸ್ಥಿ * ಭಂಗ] ಜಕಿಯದೆನಸುಂ ಸವಿ ಯ ೦ ಪುಟ್ಟ ದಾಉುಮಜಕಿಯದದಅ ಪೆಸರೊಳು 
ಅಸ್ಥಿರ (ಗು). ೧. ಸ್ಥಿರವಲ್ಲದ ; ನೆಲೆಯಿಲ್ಲದ; ಸ್ವಲ್ಪಕಾಲ ಮಾತ್ರ ಟ್ಟುದಂ ಪೇಟ್‌ ಕೇಳ್ದೆನೆಂದಣಿಿಯೆಂ--ಇದು ಆಸ್ಪಸ್ಟೂಸ್ಷರಂ (ಕವಿರಾ. 
ನಿಲ್ಲುವ; ಚಂಚಲವಾದ: ಸ್ಥಿರಾಸ್ಥಿರ ಶುಭಾಶುಭ ಸುಸ್ವರದುಸ್ವರ.. . [201 ೨-೧೪೫). [ಅಸ್ಪಷ್ಟ + ಅಕ್ಷರ) 
ದ್ವಿಸಪ್ತತಿ ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು. ೧೬-೪೯ ವ). | ಅಸ್ಸ 2ಶ್ಯ (ಗು). ೧. ಮುಟ್ಟಬಾರದ. ೨. ಮುಟ್ಟಲಾಗದ : ಬೀಲುಡೆ 
೨. ಭದ್ರವಲ್ಲದ; ಅಲ್ಲಾಡುವ. (ಸಂ. i ಬಾಯ ತಂಬುಲಮಿವಸ್ಪೃಶ್ಶಂಗಳೇನಲ್ಲಮೇ (ಪ ರಾಮಾ. ೯-೧೮೧). 
ಅಸ್ಥಿರಚರಿತೆ (ನಾ). ಚಂಚಲವಾದ ನಡತೆಯುಳ್ಳವಳು : ಅನುಚತೆ; | (ನಾ). ೩. ಮುಟ್ಟಬಾರದವನು ; ಹೊಲೆಯ. [ಸಂ.] 


ಯರಸ್ಮಿರಚರಿತೆಯರು ವಿಗಡೆಯರು (ಬಸಪು. ೪೦-೫೩). | ಅಸ್ಪ ಶೈಕಾರು (ನಾ). ಚಮ್ಮಾರ ಮ ಕಸುಬುದಾರರಲ್ಲಿ 
(ಸಂ. ಅಸ್ಥಿರಚರಿತಾ] | ಅಸ್ಪೃಶ್ಯವರ್ಗಕ್ಕೆ ಸೇರಿದ ಪಂಗಡ: ಸ್ಪೃಶ್ಶಾಸ್ಪೃಶ್ಯಕಾರುಗಳು 


ಮೆಂದಿರ್ತೆಆದ ಶೂದ್ರಸಂತತಿಗೆ... KE (ಆದಿಫ. 
೮-೬೪ ವ). [ಅಸ್ಪೃಶ್ಯ + ಹ] 


ಅಸ್ಲಿ ರತೆ (ನಾ). ೬ ಅಸ್ಥಿರತ್ವ. [ಸಂ. ಅಸ್ಥಿ ರತಾ] 

ಅಸ್ಥಿ ರತ್ವ (ನಾ). ಸ್ಥಿರವಿಲ್ಲದಿರುವಿಕೆ ; ಚಂಚಲತೆ. [ಸಂ.) ಸ್ಪೃಶ್ಯ 

ಅನ್ನಿ ನಳ್ಳಿ, ಅಸ್ತಿ ಸ್ರವಳ್ಳಿ (ನಾ). ಮಂಗರವಳ್ಳಿ ಗಿಡ ; ನರಳೆಕುಡಿ;| |ಅಸ್ಪೃಷ್ಟ (ಗು). ಮುಟ್ಟಲ್ಪಡದ; ಮುಟ್ಟದ. "ಅಸ್ಪೃಷ್ಟಪಾಂಶು' 
ಸಜ್ರ 'ಲ್ಲಿಗಿಡ : “ ಅಸ್ಥಿವಳ್ಳಿ [ಪಾಠಾಂ. ಎತ ವಳ್ಳಿ, ಯಸ್ತಿಮಲ್ಲಿ)| | ಪರಾ. [ಸಂ.] 


ಮಂಗುರವಳ್ಳಿ? (ಮಗಳ, ಚ ಅಸ್ತಿವಳ್ಳಿ: ಮೇಲಿನ ei ಧೂಳು ಸೋಕದವನು; ಧೂಳಿನ ಸಂಪರ್ಕ 
ಪ್ರಯೋಗದ ಪಾಠಾಂತರವನ್ನು ನೋಡಿ. (ಸಂ. ಅಸ್ಥಿ ವಲ್ಲೀ) | ವಿಲ್ಲದವನು : ಎಸ್ಟಪಾಂಶುವಾದೊಡಂ ಶಾಂತಿಧಾರಾರ್ಥಮಾಗಿ 


ಮೂಳೆಗಳನ್ನು ಸಂಗ ಗ್ರಹಿಸುವುದು. (ಅಸ್ಥಿ * ಸಂಗ್ರಹ] ತಳಿದು (ಚಂದ್ರಘು. ೫-೨೨ ವ, 3 [ಅಸ್ಪಷ್ಟ * ಪಾಂಶು] 


ಅಸ್ಥಿಸಂಗ್ರಹ (ನಾ). ಹೆಣವನ್ನು ಸುಟ್ಟಮೇಲೆ ಶಾಸ್ತ್ರೋಕ್ತವಾಗಿ | ಶ್ರೀಪದಮಂ ಹ ತ ವ್ಯಾಪಿತ ಜಳದಿಂದೆ ತೊಳೆದು ತಲೆಯೊಳ್‌ 
ಅಸಿ ಸಂಚಯ (ನಾ). = ಅಸ್ಥಿ ಸಂಗ್ರಹೆ. [ಅಸ್ಥಿ * ಸಂಚಯ] | ಅಸ್ಫುಟಿ (ಗು). ಸ್ಫುಟಿವಲ್ಲದ ; ಸ್ಪಷ್ಟವಾಗಿಲ್ಲದ ; ವ್ಯಕ್ತವಾಗಿ 


ಅಸ್ಥಿಸಾರ (ನಾ). ಮಜ್ಜೆ ಯೆಂಬ ಧಾತು. [ಅಸ್ಸಿ * ಸಾರ] 35 ತೋರ: ಮಗ್ಗ ಸತೆಂಬವೋಲಸ್ಸು ಟಂ ಸುಸ್ಥಿರಮಪುಷ್ಪವನರಾಜಿಗಳ್‌ 
ಅಸೆ ಸ್ಪಾವ (ನಾ). ಮೂಳೆ ಕರಗಿ ಹರಿಯುವ ಒಂದು ರೋಗ; ( ಶ್ರೀರಾಮಾ. ಗು (ಸಂ) 
ಶ್ವೀತಸ್ರಾವ; ಸೋಮರೋಗ; ಬಿಳಿಸೆರಗು: ಫೃತಶೇಷಸವಾಗಿ, | ಅಸ್ಫುಟನಚನ (ನಾ). ಸ್ಪಷ್ಟವಾಗಿ ಕೇಳಿಬರದ ಮಾತು; ಅಸ್ಪಷ್ಟ 
ಕಾಸಿ ಹದದಲ್ಲಿ ಇಳುಹಿ ಪ್ರಾತಃಕಾಲದಲ್ಲಿ ಸೇವಿಸಲು ಸ್ತ್ರೀಯರುಗಳಿಗೆ ವಾದ ಮಾತು; ತೊದಲು ನುಡಿ: SSNs 
ಹೆನ್ನೆತ್ತರು, ಆಸೃಗ್ನರ, ಪ್ರದರ, ಅಸ್ಥಿಸ್ರಾವ ಇಷ್ಟೂ ಪರಿಷರ (ವೈದ್ಯಸಾ. ನೆಗಬ್ಬಿಜಿತಾನನದೊಳಾಗಳಸ್ಪುಟಿವಚನಂ (ಅಜಿಪು. ೫-೬೫). 
೧೪೨ ಟೀಕೆ). oN + ಸ್ರಾವ] 40 [ಅಸ್ಫು ಟ + ವಚನ] 
ಅಸ್ನಾತೆ (ಗು). ಸ್ನಾನ ಮಾಡದ. [ಸೆಂ.] ಅಸು ರಿತ (ಗು). ಪ್ರ ಕಾಶಿಸದ; ಹೊಳೆಯದ : ಅಶ್ಲಕ್ಷ್ಮಕ್ಳಿರವವಕ್ರೀಡಿತ 
ಅಸ್ನಾತೆ (ನಾ). ಸ್ನಾನ ಮಾಡದವಳು: ಅಸ್ನಾತೆಯಾಗಿಯೆ ಪೂಜೈ | 1 ಹೆಂಸವಸ್ಸು ರಿತ ಸಸ ದಿತ್ಯಂ ... ಒಪ್ಪಿ ರುದ್ರಾ ಗಮಂ (ಜಗನಿ. 
ತೆರಳಲೈ ಬಯಸುವಳ್‌, ತಂದೆ, ಪತಿ ಪಾದದರ್ಶನಕೆ (ಶ್ರೀರಾಮಾ. | ೪-೨೬). ([ಸಂ.] 
೮೩೪-೨೧೧). [ಸಂ. ಅಸ್ನಾತಾ] ಅಸ್ಮತ್ಕಾರ್ಯ (ನಾ). (ನನ್ನ) ನಮ್ಮ ಕೆಲಸ: ಅರಿಪುರತ್ರಯ ದಹನ 


ಅಸ್ಲಿಗ್ಗ (ಗು). ೧. ಜಿಡ್ಡಿಲ್ಲದ. ೨. ಸ್ನೇಹೆವಿಲ್ಲದ ; ಕ್ರೂರವಾದ: |45 ಕರ್ಮಸ್ಸುರಣವಸ್ಮತ್ಕಾರ್ಯವದು ಗೋಚರಿಸಿತು (ಕುವ್ಯಾಕ. ೭-೪೪). 
* ಸಸ್ನಿಗೃಮೆನೆ ಬೆಟ್ಟಿ ತು ? (ಮಂಗರಾ. ೧೩೪-೩೪). [ಸಂ.] [ಸಂ. (ಅಸ್ಮದ್‌ * ಕಾರ್ಯ)] 


ಅಸ್ಮತ್ಪಿತೃ ೫೦೭ ಅಸ್ವಸ್ನಾದ್ರಿ 


ಅಸ್ಮತ್ಪಿತೃ (ನಾ). (ನನ್ನ) ನಮ್ಮ ತಂದೆ : ಅಸ್ಮತ್ರಿತೃನೆನ್ನ ತಂಗೆಯಂ | ಅಸ್ಮಿತೆ (ನಾ). ೧. ಮಂದಹಾಸವಿಲ್ಲದವಳು. ೨.(ತತ್ತ್ವಶಾ] ನಾನು, 
ಮದುವೆಮಾಟ್ಪ್ಬುತ್ಸಾಹದಿಂದಟ್ಟ ದಂ (ಪಂರಾಮಾ. ೨-೬). | ನನ್ನದು ಎಂಬ ಅಭಿಮಾನ; ಅಹಂಕಾರ: ಕ್ಲೇಶಗಳು - ಅವಿದ್ಯೆ, 
[ಸೆಂ. (ಅಸ್ಮದ * ಪಿತೃ)] | ಅಸ್ಮಿತೆ, ರಾಗ, ದ್ವೇಷ, ಆಭಿನಿವೇಶ ಎಂದು ಐದು ಇವೆ (ಅಮೃತ. 
ಅಸ್ಮತ್ಪುತ್ರ (ನಾ). (ನನ್ನ) ನಮ್ಮ ಮಗ : ಎಂತಸ್ಮತ್ಪುತ್ರನಂ ಸಂಗರ | ೧-೨೨ ಟೀಕು) ; ಸ್ಮಿತನೆ ವಿಸ್ಮಿತವಾಯ್ತು ಅಸ್ಪರ್ಶ ಸ್ಪರ್ಶದಲಿ ಅಸ್ಮಿತೆಯ 
ದೊಳಚಕಿದೆ (ಪಂ ಸಭಾ, ೧೧-೧೫೧) ; ನೀಂ ರಕ್ಷಿಸು. ರೌಹಿಣೇಯನೆನಿ | 5| ಸ್ಫೂರ್ತಿಸಿತ್ತು (ಸೂರ್ಯವಾ. ೬೯-೧೮). (ಸಂ, ಅಸ್ಮಿತಾ] 
ಪಸ್ಮತ್ಪುತ್ರನಂ (ಜಗವ. ೩-೨೩). [ಸಂ. (ಅಸ್ಮದ್‌ * ಪುತ್ರ). | ಅಸ್ಮ ತೆ (ಗು). ಸ್ಮರಿಸದ; ನೆನೆಯದ. [ಸಂ.] 
ಅಸ್ಮತ್ಪುಕೋಭಾಗ (ನಾ). (ನನ್ನ) ನಮ್ಮ ಮುಂಭಾಗ, --ಎದು| | ಅಸ್ಮೃತಾಹಾರ (ನಾ). ಆಹಾರವನ್ನು ಸ್ಮರಿಸದವನು: ವಿಂಶತಿ 
ರುಗಡೆ: ಇದಾರಸ್ಮತ್ಪುರೋಭಾಗದಲ್ಲಿ ಸೇವಾಮಧುರವಚನವಿಳಾಸ ಸಹಸ್ಪವರ್ಷಪರ್ಯಂತ([ಮ]ಸ್ಮೃತಾಹಾರನುಂ (ಶಾಂತಿಪು. ೭-೭೭ ವ). 
ಪರರೆಂದ (ಕುವ್ಯಾಗ. ೧೦-೪). (ಸೆಂ. (ಅಸ್ಮದ್‌ + ಪುರೋಭಾಗ)] [ಅಸ್ಮ 3 * ಆಹಾರ) 
ಅಸ್ಮತ್ರಭು (ನಾ). (ನನ್ನೊಡೆಯ)' ನಮ್ಮೊಡೆಯ : ಅಸ್ಮತ್ರಭು 10| ಅಸ್ಮೃತಿ (ನಾ). ನೆನಪಿಲ್ಲದಿರುವುದು; ಮರೆವು. [ಸಂ.] 
ಕೂಸಿಂದಿರ್ದನಿಲ್ಲೆ (ಶಾಂತಿಪು. ೧೦-೬೨). ಆಸ್ಕೇರ (ಗು). ೧. ಮುಗುಳುನಗೆಯಿಲ್ಲದ. ೨. ಅರಳದ ; ಬಿರಿಯದ; 
[ಸಂ. (ಅಸ್ಮಡ್‌ * ಪ್ರಭು)] ಆಸ್ಮೇರಾಬ್ಜನಶ್ಚಶ್ಷ್ನಳ್ಳೆರವಂ ... ಒಪ್ಪಿರ್ದುದಛ್ರಾಗಮಂ (ಜಗವ. 
ಅಸ್ಮತ್ರಿಯ (ನಾ). (ನನ್ನ) ನಮ್ಮ ಪ್ರಿಯ: ಇನನಸ್ಮತ್ರಿಯಂ ೪-೨೯). [ಸಂ] 
(ಚಂದ್ರಪು. ೮-೧೧). (ಸಂ. (ಆಸ್ಮದ್‌ * ಪ್ರಿಯ)] ಆಸ್ರ (ನಾ). ೧. ಕಣ್ಣೀರು: “ಅಶ್ರು. .. ನಯನಜಳಂ, ಅಸ್ತ್ರಃ ಈ 
ಅಸ್ಮದನುಗ್ರಹಾರ್ಥ (ಗು). (ನನ್ನನ್ನು) ನಮ್ಮನ್ನು ಅನುಗ್ರಹಿಸುವ 15] ೫ ಕಣ್ಣನೀರ್‌? (ಹಲಾಯು. ೮೬-೩೬೫). ೨. ರಕ್ಷ: “ ಕ್ಷತಜಂ, ಲೋಹಿ 
ಉದ್ದೇಶದಿಂದ ಕೂಡಿದ: ಕಿರಾತವ್ಶವಹರಣೆಯಲಿ ಸುಳಿದುದಸ್ಮದನು ತಂ, ಆಸ್ರಂ, ರುಧಿರಂ, ಆಸ್ಫಕ್‌, ಶೋಣಿತಂ, ರಕ್ತಂ-ಈ ೭ ನೆತ್ತರು” 


ಗ್ರಹಾರ್ಥವಲಾ (ಕುವ್ಯಾಅ. ೬-೫೦). | (ಹಲಾಯು, ೧೦೨೪-೧೦) ; ಆತಿನಿಶದ ವಿಶಾಲೋರುಕ್ಷತದಿಂಡೊಟಕಿದನಿತು 
[ಸೆಂ. (ಅಸ್ಮದ್‌ + ಅನುಗ್ರಹ * ಆರ್ಥ) ಜಡೆಯುಮಂ ನಾಂದಿ ಮನಃಕ್ಷತದೊಡನೆಚ್ಛಿಜಿಸಿದುದುತ್ಕಿತೆಮಾವಂ 
ಅಸ್ಮದಾದ್ಯ (ನಾ). ನಾನೇ ಮುಂತಾದವರು; (ನನ್ನಂಥ) ನಮ್ಮಂಥ ; ದಸ್ರಮಿಶ್ರಗಂಧಂ ಮುನಿಯಂ (ಸಂಪಭೂ. ೧-೧೦೫). ೩. ಕೂದಲು; 


ವರು: ಅಂಘ್ರಯ ದರುಶನದ ಫಲಭೋಗ ಸಾರಿದುದಸ್ಮದಾದ್ಯರಿಗೆ|20| ತಲೆಕೂದಲು.೪. ರಾಗದ್ವೇಷದಿಂದ ಶತ್ರುವನ್ನು ಭೇದಿಸುವುದು: 
(ಕುವ್ಯಾಉ. ೮-೫೬). [ಸೆಂ. (ಅಸ್ಮದ್‌: * ಆದ್ಯ)] “ನಿಲೋಚನಜಲ ರಕ್ತ ಕೇಶಲಮೆಂಬಿವುವುಸ್ರವೆನಿಕ್ಕು? (ನಾನಾರ. ೬೬). 


ಅಸ್ಮದಾರಾಧನ (ನಾ). (ನನ್ನ) ನಮ್ಮ ಪೂಜೆ: ಸದೋಷನಿವಂ | ೫. ಮೂಲೆ; ಕೊನೆ. "ಚತುರಸ್ರ' ಪರಾ. [ಸಂ.] 
ದಲಸ್ಮದಾರಾಧನ ವಿಫ್ನ್ಗಕಾರಿ (ಶಾಂತಿಪು. ೯-೬). ಅಸ್ರಪ (ನಾ). ರಕ್ತ ಕುಡಿಯುವವನು; ರಾಕ್ಷಸ; ದೈತ್ಯ. [ಸಂ.] 
[ಸೆಂ. (ಅಸ್ಮದ್‌ + ಅರಾಧನ)] | ಅಸ್ತು (ನಾ). ಕಣ್ಣೀರು (4). [ಸಂ. ಅಶ್ರು] 


ಅಸ್ಮದೀಯ (ಗು). ೧. (ನನಗೆ) ನಮಗೆ ಸೇರಿದ; ನಮ್ಮದಾದ : 25 ಅಸ್ಪ (ನಾ). ಏನೂ ಇಲ್ಲದವನು; ತನ್ನದಾಗಿ ಯಾವ ಸ್ವತ್ತೂ ಇಲ್ಲದ 
ಪೋದೆಡೆಯೊಳಸ್ಮದೀಯ ಕುಶಲವಾರ್ತೆಗೆ ತಲ್ಲಣಿಸಲ್ಟೇಡ (ಶಾಂತಿಪು. ವನು: ರಸದ ಬಾವಿಯಲ್ಲಿ ಅಸಿಯ ಮಡುವ ಕಲಕಿ . .. ಅಸ್ವನ ಚಿತ್ತವ 
೨-೬೬ ವ); ಇನ್ನಸ್ಮದೀಯ ಸಹಜಾತನಂ ಪುರಾಭ್ಯಂತರದೊಳೆಂತು 1 ಕಿತ್ತು ನಿಶ್ಚಯದಲ್ಲಿ ಆಡುವಾತನೆ ನಿಜನಸ್ತು (ಅಅನಿಮಾ. ೪೦-೬೯); ರವಿ 
ವಿಹಾರಿಸಲೀವೆನಲ್ಲೆಂ' ನೀಮೆಲ್ಲಮನುರಾಗದೆ ಪೋಗಿಂ ಎಂದು ಮಹೀ ಎ... ಸುಂಭದೊಳ್‌ ಕೊಡೆ ದೇಹೋ ದ್ಭೃ ವ ಭಾಗ್ಕೋತ್ಸೃಸ್ಟನಸ್ವಂ 


ವಲ್ಲಭಂ ಬೆಸಸೆ (ನೀಮ. ೩-೧೩೬ ವ). (ನಾ). ೨. (ನನ್ನದು) (ಜಾತಿ. ೧೭-೧೭). [ಸೆಂ.] 
ನಮ್ಮದು. [ಸಂ.] 30 ಅಸ್ವಚ್ಛ (ಗು). ಸ್ವಚ್ಛವಲ್ಲದ; ಶುದ್ಧವಲ್ಲದ : ಅನಿಶಾಲಾಂಬರ 
ಅಸ್ಮದ್ಧುಣ (ನಾ). (ನನ್ನ) ನಮ್ಮ ಗುಣ: ತಾನೊಂದುಪಚಾರಧರ ವಪ್ರಸನ್ನದಿನವಸ್ಪಷ್ಟ್ರಾಧ್ವವಸ್ವಚ್ಛತೋಯಂ... ಒಪ್ಪಿಡು೯ ದಭ್ರಾ 
ನಾಗಿಯುಮಸ್ಮದ್ದುಣಚ್ಛೇದಕಸಮರ್ಥಕನಾಗಿ ಬಂದು (ಶಾಂತಿಪ. ಗಮಂ (ಜಗವಿ. ೪-೨೯). [ಸಂ.] 
೯೨೯೧ ವ). (ಸಂ. (ಆಸ್ಮದ್‌ + ಗುಣ)] ಅಸ್ವಚ್ಛಂದ (ನಾ). ಪರಾಧೀನ; ಅಸ್ವ್ರತಂತ್ರ; ಸ್ವಂತ ಇಚ್ಛೆಯಂತೆ 
ಅಸ್ಮದ್ದುರು (ನಾ). (ನನ್ನ) ನಮ್ಮ ಗುರು: ಅಸ್ಮದ್ಧುರುಗಳುಂ| ನಡೆಯಲಾರದವನು. [ಸಂ.] 
ತ್ರೈಲೋಕ್ಕಗುರುಗಳುಮಪ್ಪ ಕೀರ್ತಿಧರೆ ಗುರುಗಳ ಸಭಾಮಂಡಳಮಂ (35 ಅಸ್ವತಂತ್ರ (ನಾ). ಸ್ವಾತಂತ್ರ್ಯವಿಲ್ಲದವನು; ಪರಾಧೀನ. [ಸಂ.] 
(ಶಾಂತಿಪು. ೪-೮೨ ವ). (ಸಂ. (ಅಸ್ಮದ್‌ + ಗುರು)] ಅಸ್ಪತಂತ್ರತೆ (ನಾ). ಇತರರಿಗೆ ಅಧೀನವಾಗಿರುವಿಕೆ; ಪರಾಧೀನತೆ : 
ಅಸ್ಮದ್ಧರಣೇಶ (ನಾ). (ನನ್ನ) ನಮ್ಮ ನೆಲದೊಡೆಯ ; ನಮ್ಮ ಮಾಯೆಯು ಮಿಠ್ಕೆಯಪ್ಪು ದಜಕ೦ ಸದ್ರೂ ಪಚೈತನ್ಯನುಂ ಬಿಟ್ಟು ತೋಣದಿ 
ರಾಜ: ತುರಗಾರೂಢನೀಬರ್ಪನಸ್ಮದ್ಧರಣೀಶಂ (ಶಾಂತಿಪು. ೫-೩೯). |  ಹುದೇ ಆಸ್ವತಂತ್ರತೆಯೆನಿಸುವುದು (ಎವೇಕ. ೨೯). [ಸಂ. ಅಸ್ವತಂತ್ರತಾ) 
[ಸೆಂ. (ಅಸ್ಮದ್‌ + ಧರಣೀಶ)] | ಅಸ್ಪಪ್ನ (ಗು). ೧. ನಿದ್ರೆಯಿಲ್ಲದ. (ನಾ). ೨. ದೇವತೆ: “ನಿರ್ಜರಃ, 
ಅಸ್ಮರಣ (ನಾ). ಸ್ಮರಣೆಯಿಲ್ಲದಿರುವುದು; ನೆನಪಿಲ್ಲದಿರುವುದು; |40|  ಅಸ್ತೆಪ್ನಃ... ಡೈವತಂ- ಈ ೨೧ ಜೇವರ್ಕಳ ಪೆಸರ್‌” (ಹ ಲಾ ಯು. 
ವಿಸ್ಮೃತಿ: ಪರಿಕಿಪೊಡಸ್ಮರಣಮನಾದರೆಂ ಗ ಸಾಮಯಿಕವ್ರತಕ್ಕತಿ | ೨-೪); ಅವನಿಯೆಂ ಧರಣಿಯಸ್ವಪ್ನರಿಂಗರ್ಪಿಸಿದ ಕಾರಣಂ ಕೇಳುವೆಂ 


ಅಸ್ಮಾನಿ (ನಾ). ನೀಲಿಯ ಬಣ್ಣ ; ಮೇಘವರ್ಣ: ೫ನೆದರಿಂದ ಅಸ್ಮಾನೀ ಅಸ್ಪಸ್ನಾದ್ರಿ (ನಾ). ದೇವತೆಗಳ ಪರ್ವತ; ಮೇರುಪರ್ವತ: ಅಜ್ಜಿ 
ಬಣ್ಣದ್ದು (ಮುಂಬಯಿ. ೬-೧೫೧) ; “ನನ್ನ ಅಸ್ಮಾನೀಸತ್ತಲ ಮೊನ್ನೆ ಗಳೊಳ್‌ ಪಾಲ್ಗಡಲ್‌ ಆದ್ರಿಸಂಕುಲದೊಳಸ್ವಸ್ನಾದ್ರಿ... ಹೊಯ್ಸ 
ಗಡಿಜಿಗೆ ಕೊಟ್ಟೆಯಲ್ಲ? ಇನ್ನು ನಾನು ಯಾವುದು ಉಡಬೇಕು? (ರಕ್ತಧ್ವ. |45 ಳೋರ್ಪೀಶಮಂತ್ರಿಗಳೊಳ್‌ ಕೇಶವದಂಡನಾಯಕನನೂನ ಶ್ರೀಗಧಿಷ್ಠೂ 
೨೩೪). [-ಮರಾ. ಅಸ್ಮಾನೀ; ಹಿಂ. ಆಸ೯ಮಾನೀ ಇ ಆಕಾಶನೀಲಿ] ಯಕಂ (ಎಕ. ೪, ಚನ್ನರಾ. ೨೪೪-೨೧; 1209). [ಅಸ್ವಪ್ನ + ಅದ್ರಿ] 


ಚಾರಂ (ಸುಕುಮಾ. ೬-೨೧). [ಸಂ.] | (ಪರಶು. ೪೦-೩೫). [ಸಂ.] 
ಕ 
| 


ಅಸ್ವಸ್ನಾನಕೆ 


ಅಸ್ಕಸ್ನಾನಕೆ (ನಾ). ದೇವ ದುಂದುಭಿ; ದೇವತೆಗಳ ಭೇರಿ: ದಿವಿಜ| 
ಜಯಧ್ವಾನಮುಂ ಕಿನ್ನರೀಗೇಯಮುಮಸ್ವಪ್ನಾನಕಧ್ವಾನಮುಮೆಸೆಯೆ | 


(ಜಗನಿ. ೮-೧೧೦). [ಅಸ್ವಪ್ನ + ಅನಕ] 


ಅಸ್ವಭಾವಿಕೆ (ನಾ). - ಅಸ್ವಾಭಾವಿಕ: ಅಸ್ವಭಾವಿಕವಲ್ಲ ನೈಜನಿದು 


ತನಗೆ (ಜೈನಿಭಾ- ೨೭-೨೦). [೮ ಸೆಂ. ಅಸ್ವಾಭಾವಿಕ] 


ಅಸ್ವರ (ಗು). ೧. ಸ್ವರವಲ್ಲದ. ೨. ಸ್ವರವಿಲ್ಲದ; ಶಬ್ದವಿಲ್ಲದ : ಅಸ್ವ 


ರಾನ್ಯಭೃತವಂದೊಪ್ಪಿರ್ದುದಭ್ರಾ ಗಮಂ (ಜಗನಿ. ೪-೨೬). ೩, [ವ್ಯಾಕ] 


ಅಹಂಕಾರವಂತ 


ಅಹಂ (ನಾ). ೧. ನಾನು ಎಂಬ ಭಾವ: ಮನ ಮುನ್ಫವಾದಡೇನಯ್ಮ, 


ಅಹಮೆಂಬುದ ಬಿಡದನ್ನಕ್ಕೆ? (ಲಿಂಗವ. ೪). ೨, ಗರ್ವ: ಅವನಿಗೆ ಈಚಿಗೆ 
ತುಂಬ ಅಹಂ, ತಡೆಯಲಿಕ್ಕೆ ಶಕ್ಯವಿಲ್ಲ (ರೂಢಿ). (ಸಂ. 


ಅಹಂಕರಣ (ನಾ). - ಅಹಂಕಾರ. [ಸಂ.] 
ಅಹಂಕೆರಿಸು (ಕ್ರಿ). ಅಹಂಕಾರಪಡು; ಗರ್ವಿಸು; ಗರ್ವಿಷ್ಠನಾಗು : 


ಪಿರಿಯ ನಾನೆಂದಹಂಕರಿಸಿಕೊಂಡಿರ್ಪುದಂ ಪರಿಹರಿಸಿ (ಪದ್ಮರಾ. ೯-೧೪) ; 
ವೃಥಾ ನೀವೇಕಹಂಕರಿಸುವಿರಿ (ಕುವ್ಯಾಬ್ರೋ. ೧೮-೩೧) ; ಹಗೆ ಬಡವೆಂದ 


ಸ್ವರವಲ್ಲದ್ದು ; ವ್ಯಂಜನ: ನಿನಗೆ ಯೆನಗೆ ತನಗೆಂದು ಚತುರ್ಥೀ: |. ಹಂಕರಿಸುವರೆ (ಅಕ್ರೂಚ. ೨-೧೩). [ಅಹಂಕರಣ + -ಇಸ್ಕು] 
ನಿರ್ದೇಶಕ್ಕಿತರ ಸ್ಥಾನಕ್ಕಸ್ವರದಿನಿರ್ಪ ನಿನ್‌ ಎನ್‌ ತ ೦ ಗಳ (ಕಮದ. | ಅಹಂಕರಿಸುಹ (ನಾ). ಅಹಂಕಾರಪಡುವುದು; ಗರ್ವಿಸುವುದು: 
೧೪೬). [Xo.] !10| *ಅಹಮಹನಮಿಕೆ ನಾ ಬಲ್ಲಿದನ್‌ ತಾ ಬಲ್ಲಿದನ್‌ ಎಂದು ಅಹಂಕರಿಸುಹಂ 
ಅಸ್ವರವಿಧಿ (ನಾ). [ವ್ಯಾಕ] ಸ್ವರವಲ್ಲದ ನಿಯಮ ; ವ್ಯಂಜನವಿಧಿ: (ನಾಚಿರಾ. ಕಿ). [ಅಹಂಕರಿಸು * -ಹ್ಮ (ಆ -ಪೃ)] 
ಯರಲಣಜಲವರ್ಣೋತ್ಯರಮೆ ವಲಂ ಪದದ ಕಡೆಯೊಳಸ್ವರವಿಧಿಯಂ ಅಹಂಕಾರ (ನಾ). ೧. ಗರ್ವ; ಹಮ್ಮು: ಮನುಷ್ಯನಿಗೆ ಆವೇಶ ಬಂದಾಗ 
ಪಿರಿದುಂ ತಾಳ್ನುಗುಂ (ಶಮದ. ೪೫). [ಅಸ್ವರ ವಿಧಿ] ಇರುವಷ್ಟು "ಅಹಂ ಕಾರವು ಮತ್ತಾವಾಗಲೂ ಇರುವುದಿಲ್ಲ (ಮಲೆನಾ. ೪); 
ಅಸ್ವಸ್ಥೆ (ನಾ). ಆರೋಗ್ಯವಿಲ್ಲದವಳು; ನೆಮ್ಮದಿಯಿಲ್ಲದವಳು : ಅಹಂಕಾರಕೆ ಉದಾಸೀನವೆ ಮದ್ದು (ಗಾದೆ). ೨. [ತತ್ತ್ವಶಾ] ಸಾಂಖ್ಯ 
ಮತ್ಪ್ರಾಣಸಮಾನೆಯಾಕೆ ನಿಜದಿಂದಸ್ವಸ್ಥೆ (ಕಾದಂಪೂ. ೯೯೧). 15| , ಮತದ ಇಪ್ಪತ್ತೈದು ತತ್ತ್ವಗಳಲ್ಲಿ ಮೂರನೆಯದು: ಆ ಬುದ್ಧಿ 
[ಸಂ. ಅಸ್ವಸ್ಥಾ) ಯೆಂಬ ಸಮುದ್ರದಲ್ಲಿ ಗುಳ್ಳಿಗಳಂತೆ ಅಹಂಕಾರವೆಂಬ ಮೂರನೆಯ 
ಅಸ್ವಾಧೀನ (ಗು). ಸ್ವಂತ ಇಚ್ಛೆಗೆ ಅಧೀನವಲ್ಲದ; ಪರತಂತ್ರವಾದ. ತತ್ತ್ವವು ಹೊರಬೀಳುವುದು (ಒಂದಸಾ. ೫೫). ೩. ಅಂತಃಕರಣಗಳಲ್ಲಿ 
[ಸಂ.3 ಒಂದು: ಬುದ್ಧಿ, ಅಹಂಕಾರ, ಮನಸ್ಸು ಎಂದು ಮೂರು ಅಂತಃಕರಣ 
ಅಸ್ವಾಧ್ಯಾಯ (ನಾ). ೧. ವೇದಾಭ್ಯಾಸವಿಲ್ಲದಿರುವುದು; ಅಧ್ಯಯನ ಗಳು (ಹಿಂದಸಾ. ೬೦). [ಸಂ.] 
ಮಾಡದಿರುವುದು. ೨. ವೇದಾಭ್ಯಾಸ ಮಾಡದವನು; “ಅಸ್ವಾ |20| ಅಹಂಕಾರಕಾಯ (ನಾ). "ಅಹಂ? ಎಂದು ತಿಳಿಯುವ ಜೀವವನ್ನೇ 
ಧ್ಯಾಯಃ, ನಿರಾಕೃತಿಃ - ಈ ೨ ವೇದವಿಲ್ಲದವಂ೫ (ಹಲಾಯು. |. ಶರೀರವಾಗಿ ಉಳ್ಳವನು; ಅಹಂಕಾರವನ್ನೇ ಶರೀರವಾಗಿ ಪಡೆದ 
೬೭-೨೫೧). {[Xo.] ವನು: ಸ್ವಾಮಿಯೆಯಹಂಕಾರಕಾಯ ಲಸದೀಶಾಯತೇ ... ನಿನಗೋ 
ಅಸ್ವಾಭಾವಿಕ (ಗು). ಪ್ರಕೃತಿಗೆ ವಿರುದ್ಧವಾದ; ಸಹಜವಲ್ಲದ | ಸ್ಕರಂ ನಮಸ್ಕಾರ (ವೀಶೈಪು. ೬-೧-೪೫). [ಅಹಂಕಾರ + ಕಾಯ] 
ಕೃತಕವಾದ. [ಸಂ.1 ಅಹಂಕಾರಗರಿಮ (ನಾ). ಅಹಂಕಾರದ ಹೆಚ್ಚಳವನ್ನುಳ್ಳುದು; 
ಅಸ್ವಾಭಾವಿಕತೆ (ನಾ). ನೈಜವಿಲ್ಲದಿರುವಿಕೆ; ಕೃತಕತೆ: ಅವರ ಭಾವ |25 ಪ್ರತಿಷ್ಠೆಯನ್ನು ಪ್ರದರ್ಶಿಸುವಂಥದು: ಅಹಂಕಾರಗರಿಮಂ 
ಗಳಲ್ಲಿ ಆಗಾಗ್ಗೆ ಅಸ್ವಾಭಾವಿಕತೆಯು ಬರುತ್ತದೆ (ಕೆಲಕ. ೫೦). ಊರ್ಜಸ್ವಿ (ಕಾವ್ಯಾವ. ೭೭೨). [ಅಹಂಕಾರ + ಗರಿಮ] 
(ಸಂ. ಅಸ್ವಾಭಾವಿಕತಾ] ಅಹಂಕಾರತತ್ತ (ನಾ). ೧. [ಸಾಂಖ್ಯ] ಇಪ್ಪತ್ತೈದು ತತ್ತ್ವಗಳಲ್ಲಿ 
ಅಸ್ವಾಮಿವಿಕ್ರಯ (ನಾ). (ವಸ್ತುವಿನ) ಒಡೆತನವಿಲ್ಲದೆ ಮಾರು ಒಂದು: ೧ ಪ್ರಧಾನ, ೧ ಮಹತ್ತತ್ತ್ವ, ೧ ಅಹಂಕಾರತತ್ತ್ವ, 
ವುದು; ಸ್ವಾಮ್ಯವಿಲ್ಲದೆ ವಿಕ್ರಯಮಾಡುವುದು : ವ್ಯವಹಾರವು ೫ ಭೂತತನ್ಮಾತ್ರೆಗಳು, ೫ ಮಹಾಭೂತಗಳು, ೧೧ ಇಂದ್ರಿಯಗಳು, 
(೧) ಖುಣಾದಾನ (ರೀb೬) (೨) ನಿಕ್ಷೇಪ (Bailment) (೩) ಅಸ್ವಾಮಿ ೧ ಪುರುಷ, ಈ ೨೫ ಸಾಂಖ್ಯರ ಎಣಿಕೆ (ಅಮೃತ. ೩-೧೫೦ ಟೀಕೆ) ; ತದನಂ 
ವಿಕ್ರೆಯ (selling Property which is not one’s own)... ತರ ಮಹತ್ತತ್ತ್ವದ ದೆಸೆಯಿಂದ ವೈಕಾರಿಕ ತೈಜಸ ತಾಮಸವೆಂಬ ಮೂರು 
ಎಂದು ಹದಿನೆಂಟು ವಿಧವಾಗಿ ವಿಭಜಿಸಲ್ಪಟ್ಟ ತ್ತು (ಭಾರದ. ೫೬). 


ವಾವ 
ವಿಧವಾದ ಅಹಂಕಾರತತ್ತ್ವ ಹುಟ್ಟಿತು (ಹಸಾರ. ೩-೧ ಟೀಕು). 
[ಅಸ್ವಾಮ್ಕಿ * ವಿಕ್ರಯ] ೨. [ಅದ್ವೈತ] “ಹಿರಣ್ಯ ಗರ್ಭನೆಂಬ ಪ್ರಥಮಜೀನನ ಲಿಂಗಶರೀರಕ್ಕೆ 
ಅಸ್ವಾಮ್ಯ (ನಾ). ಒಡೆತನವಿಲ್ಲದಿರುವುದು : ಗುರುನದೀಸುತರಳಿದ 
ಬಳಿಕೀ ಧರೆಗೆ ನಿನಗೆಸ್ತಾಮ್ಮ (ಕುವ್ಯಾಶ. ೧-೧೬). [ಸಂ] 35 


ಮಹತ್ತತ್ತ್ವವೆಂದೂ ನಮ್ಮಗಳ ಲಿಂಗಶರೀರಕ್ಕೆ ಅಹಂಕಾರತತ್ತ್ವವೆಂದೂ 
ವ್ಯವಹಾರ ೫ (ಓಂದಸಾ. ೧೯೬). ೩. [ದ್ವೈತ] ಇಪ್ಪತ್ತು ದ್ರವ್ಯ 
ಅಸ್ವಾರಸ್ಯ (ನಾ). ಸ್ವಾರಸ್ಯವಿಲ್ಲದಿರುವುದು; ಸೊಗಸಿಲ್ಲದಿರುವುದು; ಗಳಲ್ಲಿ ಒಂದು: ಗುಣತ್ರಯ, ಮಹತ್ತತ್ತ್ವ, ಆಹಂಕಾರತತ್ತ್ವ... 
ನೀರಸ; ಸಪ್ಪೆ. [ಸಂ.] ವಾಸನಾ ಪ್ರತಿಬಿಂಬ ಎಂದು ದ್ರವ್ಯಗಳು ಇಪ್ಪತ್ತು (ಹಿಂದಸಾ. ೨೭೫). 
ಅಸ್ಪಾಸ್ಥ್ಯ (ನಾ). ಸ್ವಸ್ಥತೆಯಿಲ್ಲದಿರುವುದು; ಅನಾರೋಗ್ಯ. [ಸಂ.] 
ಅಸ್ಚೈರಿಣಿ (ನಾ). ೧. ಜಾರೆಯಲ್ಲದವಳು. ೨. ಸ್ವೇಚ್ಛೆಯಾಗಿ 
ನಡೆಯದವಳು. (ಸಂ. ಅಸ್ವೈರಿಣೀ 40 


[ಅಹಂಕಾರ * ತತ್ತ್ವ) 
ಅಹಂಕಾರತನ (ನಾ). - ಅಹೆಂಕಾರಭಾವ: ತಮ್ಮಯ ಹೆಚ್ಚುಕುಂದಿನ 
ಅಸ್ಸಲ್‌ "ಅಸಲ್‌? ನೋ. 
ಅಹೈ "ಆಗು? ಪರಾ. 


ಜೀವಕಳೆಯಜಕಿಯದ ನಿರರ್ಥಕ ಜೀನಿಗಳಹಂಕಾರತನಕೇನೆಂಬುದಿದಳೆಂದ 
(ಕುವ್ಯಾಕ. ೯-೧೭). [ಅಹಂಕಾರ -ತನ] 

ಅಹ್ಮ "ಅಹಹ' ನೋ. 

ಅಹ್ಯ (ನಾ). - ಅಹಂ ೨: ಇಂದು ಪವನಜನಹವ ಮುಜದೆರು 


ಅಹಂಕಾರಭಾವ (ನಾ). ಹೆಮ್ಮೆಯಿಂದ ಕೂಡಿರುವುದು; ತಾನೇ 

ಮೇಲು ಎಂಬ ಎಣಿಕೆ ಬೆರೆತಿರುವುದು : ಬೆಜಕಿ- ಅಹಂಕಾರಭಾವೇ 
(ಕುವ್ಯಾದ್ರೋ. ೪-೪೨) ; ಇವನಹವ ಮುರಿಯಲು ನಿಮ್ಮ ಮಾನಕೆ 
ನಿಮಿಷ ತಾನಿಲ್ಲ (ಕೋಗಯ. ೯-೮೭). (ಸಂ. ಅಹಂ] | 


ಆ 
೦ 


(ಗರ್ವಪಡು) ೫ (ಶಮಧಾ). [ಅಹಂಕಾರ * ಭಾವ] 
45| ಅಹಂಕಾರವಂತ (ನಾ). ಅಹಂಕಾರಿ; ಗರ್ವಿಷ್ಠ. 
(ಸಂ. ಆಹಂಕಾರವತ್‌) 


ಅಹಂಕಾರವಂತೆ ೫೦೯ ಅಹಗೆ 


ಅಹಂಕಾರವಂತೆ (ನಾ). ಅಹಂಕಾರವನ್ನು ಉಳ್ಳವಳು ; ಗರ್ವಿಷ್ಟೆ. | ಅಹಂಮನ್ಯ (ನಾ). ೧. ತಾನು ಮೇಲೆಂದು ತಿಳಿದವನು. ೨. ತಾನು 


[ಅಹಂಕಾರವಂತ ೬ -ಎ್ಯ) | ಡೇವರ ಅಂಶವೆಂದು ತಿಳಿದವನು : ನಿನಗೆ ನೀನನ್ಯನೆನಲೊ ? ನನಗೆ 
ಅಹಂಕಾರಾವಲಂಬನ (ನಾ). ತಾನು ಮೇಲೆಂಬ ಭಾವನೆಯನ್ನು | ; ನಾನನ್ಯ? ಅಹಂಮನ್ಯ ವಿಶ್ವಜನ್ಯ ಹೇಳು ಸ್ವಯಂಧನ್ಮ ! (ಸೂರ್ಯಪಾ. 
ಹೊಂದಿರುವುದು : ಜೀವಜಾತಕ್ಕೊಡೆಯನಾ ರಾಜೀವನಾಭನು ಬರಿಯ: | ೧೦೮-೭). [ಸಂ.] 
ಹಂಕಾರಾವಲಂಬನದಿಂದ ಕೆಡುತಿಹುದಖಿಳಜಗವೆಂದ (ಕುವ್ಯಾ ದ್ರ. | ಅಹಂಮನ್ಯತೆ (ನಾ). - ಅಹಂಭಾವ : ನ್ಯಾಯಾನ್ಯಾಯ ವಿಧಾನವನ್ನು 
6-೬೧). [ಅಹಂಕಾರ + ಅವಲಂಬನ] ; |. ಕಾಲಕೆಳಗೆ ಹಾಕಿ ಅಹಂಮನ್ಮತೆಯಿಂದ ತಲೆಯೆತ್ತಿ ಮೆರೆಯುವ ಹಿಂದೂ 
ಅಹಂಕಾರಿ (ನಾ). ತಾನೇ ಹೆಚ್ಚೆಂಬ ಭಾವವುಳ್ಳವನು ; ಗರ್ವಿಷ್ಠ : | i ಸಮಾಜ (ಅಲ್ಪವಿ. ೬೫). [ಸಂ. ಅಹಂಮನೃತಾ] 
*ಅಕ್‌ಂಕಾರಿಯೆನೆ ಹೆಅರಿಂದ ಮೇಲೆಂಬನಕ್ಕು” (ಮಂಗರಾ. ೬೮-೯). | ಅಹಂಮಮತೆ (ನಾ). ನಾನು ಮತ್ತು ನನ್ನದು ಎಂಬ ಭಾವ: 


[ಸಂ. ಆಹಂಕಾರಿನ್‌] | 1 ದಿಡು ಸಂದೇಹನನಹಂಮುಮತೆಗಳ ಬೀಳ್ಕೊಟ್ಟು ನೋಡು (ಕುವ್ಯಾದ್ರೋ. 
ಅಹೆಂಕೃತಿ (ನಾ). - ಅಹಂಕಾರ ೧: ಇನಿತಹಂ ಕೃತಿ ಭಕ್ತಿಯದು | 10, ೭-೨೭) ; ಬ್ರಹ್ಮವನು ನೆರೆ ತಿಳಿಯಲರಿಯದಹಂಮಮತೆಯಿಂದ (ಅಮೃತ. 
ವರ್ಧನನಹುದೆ ಹೇಳಯ್ಯ (ಬಸಪು. ೨೫-೩೨) ; ತನಗಹಂಕೃತಿಯಿಲ್ಲ: : ೩-೬). [ಸೆಂ. ಅಹಂಮಮತಾ] 
ವೈರೋಚನಿಯ ಸಪಡಿಹಾಜಕಿಕೆ ಕಿರೀಟಯ ಮನೆಯ ಬಂಡಿಯ ಬೋವ | ' ಅಹಂನುಮತ್ವ (ನಾ). ೬ ಅಹಂಮಮತೆ : ಶಾಸಭೀತರಹಂಮಮತ್ವ 
ನಾದನು ವೀರನಾರಯಣ (ಕುವ್ಯಾಉ. ೧-೪೫). [ಸಂ.] ಕೃತಾಪರಾಧರು (ಕುವ್ಕಾಅ. ೫-೧೩) ; ಭರತನ ಪ್ರೇಮವು ಅಹಂಮಮತ್ವ 


ಗಳಿಂದ ಕಲುಸಿತಜೀವಕ್ಕೆ ..* ಅತರ್ಕ್ಯವಾಗಿತ್ತು (ತುಳಸಿ. ೧೭೯). 


ಅಹಂಕ್ರಿಯೆ (ನಾ). - ಅಹಂಕಾರ ೧: “ಸೊಕ್ಕು? (ಗಂಗಾನ. ೨೦). 


1 
| 
[ಅಹಂ * ಕ್ರಿಯೆ] | 15, [ಸೆಂ. (ಅಹಂ * ಮಮತ್ವ)] 


ಅಹಂಗೆ "ಅಹಗೆ' ನೋ. | 'ಅಹಂವಾದಿ (ನಾ). ತಾನು ಮೇಲೆಂದು ವಾದಿಸುವವನು. 
ಅಹಂತವ್ಯ (ಗು). ಕೊಲ್ಲಬಾರದ: ನರಜೀವಿಗಳಿಗಹುಡೇನಹಂತವ್ಮ | . (ಸೆಂ. ಆಹಂವಾದಿನ್‌] 

ಪ್ರಯತ್ನ ತೆಯು (ಬಸಪು. ೩೮-೬೫). [ಸಂ.] | ಅಹಃಸತಿ (ನಾ). ಹೆಗಲಿನ ಒಡೆಯ ; ಸೂರ್ಯ : ರುದ್ರಭಟ್ಟಕೃತಿ 
ಅಹಂತೆ (ನಾ). ಹೆಮ್ಮೆ; ಸೊಕ್ಕು: ತತ್ತುಭಯಕರ್ಮಮಧ್ಯ್ಮದೊಳಿ | ವೈಷ್ಣನಕಾವ್ಯರಸಾರ್ಣವಂ ತುಳುಂಕಾಡುಗೆ ಭೂಮಿ ನಿಲ್ವಿನಮಹಃಪತಿ 


ರ್ಪಹಂತೆಯಂ ಚಿತ್ತೆಂಬ ಕತ್ತರಿಯೊಳು ಆದೆ ಕತ್ತರಿಪಂತೆ (ಲಶಿಚಿಂ. |20 ನಿಲ್ಪಿನಮಿಂದು ನಿಲ್ವಿನಂ (ಜಗವಿ. ೧೮-೧೧೩) ; ಕೋಂಟಿಯಂ ನುಗುಳ್ಹು 
೩೮-೨೦೩). (ಸಂ. ಅಹಂತಾ] ಪೋಗಲಹಃಪತಿ ಬೇಜಕಿ ಬಟ್ಟಿ ಗಾಣದೆ ತಡೆದಿರ್ಪಂ (ಪುಷ್ಪಪು. ೨-೬೪). 


ಅಹಂಪೂರ್ವಂ (ಅ). ನಾನು ಮುಂದು, ತಾನು ಮುಂದು ಎಂದು: [ಸೆಂ. (ಅಹನ್‌ + ಪತಿ)] 
ಚಾರುತರ ಷಡ್ರಸೋಪೇಕ ಮೃಷ್ಟಾನ್ನಮನೋರಂತಹಂಪೂರ್ವಮೆನೆ| | ಅಹ8ಪತಿಸುತ (ನಾ). ೧. ಸೂರ್ಯಪುತ್ರ. ೨. ಶನಿ. ೩. ಯಮ. 
ಸೂದರೆಡೆಮಾಡುತ (ವೆಂಕಾರಾ. ೨-೬-೫೦). [ಸಂ.] ೪. ಸುಗ್ರೀವ. ೫. ಕರ್ಣ: ಕುರುಕುಲದರ್ಪಣ ಮಕೆವುದಿನ್ನಹಃಸಪತಿ 


ಅಹಂಪೂರ್ನಿಕೆ (ನಾ). ನಾನು ಮುಂದು, ತಾನು ಮುಂದು ಎಂದು |2| ಸುತನಂ (ಗದಾಯು. ೫-೩೨). [ಅಹಃಪತಿ * ಸುತ] 
ನಡಸುವ ಕೆಲಸ; ಯುದ್ಧಸೇವೆ ಮುಂತಾದುವುಗಳಲ್ಲಿ ತಾನು| | ಅಹಗೆ, ಅಹಂಗೆ, ಅಹಾಂಗೆ, ಆಹಂಗೆ, ಹಾಂಗೆ, ಹಾಗೆ (ಅ). ಆ 
ಮುಂದಾಗಬೇಕೆಂಬ ಉತ್ಸಾಹ : ಆಸ್ಥಾನದ ಉಪ್ಪಿನಿಂದ ಪರಿಫುಷ್ಪ ರೀತಿಯಲ್ಲಿ; ಆ ಕ್ರಮದಲ್ಲಿ; ಆ ಮಾದರಿಯಲ್ಲಿ: ಅಹಗೆ ಮಾಡಿದಂ 
ಧನ್ಮರಾಗುತ್ತಿರುವ ಸೌಭಾಗ್ಯರಿಗೆ ಸೇವಾನುಸಂಧಾನೋತ್ಸವದಲ್ಲಿ ತಪ್ಪದ ಕಿಡುವಂ ಅದು ಎಹಗೆಂದೊಡೆ, ಕಚದ್ರುಮನೆಂಬರಸಿನಹಗೆ (ಸಂಡತಂ. 
ಸೌಹಾರ್ದದ ಅಹಂಪೂರ್ವಿಕೆಯ ಕೋಲಾಹಲನ (ಮಂತ್ರಶ. ೧೪-೨೨). | ೨೭-೧೫) ; ತಿಬ್ಬವೆಹಗಹುದಹಗೆ ಮಾಡಿದಂ.. .. ದೋಪಷರಹಿತಂ ಎಹ 
(ಸಂ. ಅಹಂಪೂರ್ವಿಕಾ) ಗಹುದಹಗೆ ಪೇಟ್ಮಿಂ (ಶಮದ. ೧೪೪ ಪ್ರಯೋ) ; ನಾವೆಹಗೆ ಹೇಳಿದರಹಗೆ 
ಅಹಂಬ್ರಹ್ಮತ್ವ (ನಾ). ತಾನೇ ಬ್ರಹ್ಮನೆಂಬ ಗರ್ವದಿಂದ ಮೆರೆಯು | ತಪ್ಪದು (ಸದ್ಗುರು. ೬-೧೭). ಅಹಂಗೆ : ಕ್ಷೇತ್ರಕ್ಕೆ ಹಾನಿಯಾಗದ 
ವುದು; ಮಿತಿಮಾರಿದ ಹೆಮ್ಮೆ; ಅಹಂಕಾರ. [ಸಂ.] | ಅಹಂಗೆ ವೊಡಂಬಡ್ಸಿ ಕಟ್ಟುವರು (ಎಕ. ೫1, ತಿಸಟೂ. ೨-೧೨ ; 1269). 
ಅಹಂಭಾವ (ನಾ). ತಾನೇ ಮೇಲೆಂಬ ಭಾವ; ಅಹಂಕಾರ: ಅಹಂ ಅಹಾಂಗೆ : ಹೇಗೆ ಮನ ಅಹಾಂಗೆ ವಚನ ತಪ್ಪದು (ಪದಗೋ. 
ಭಾವ ತುಂಬಿ ತುಳುಕುವ ಕಾರಣವೇ ಅಜ್ಞಾನದ ಪರದೆ ಕಣ್ಣ ಮುಂದೆ ೧೧೨-೨೩೦). ಆಹಂಗೆ : ಪಂಚಭೂತ ಪ್ರಾಣಿ ಬಂದು ಸೊಂಕಿದಡೆ 
ಕಟ್ಟುವುದು (ಧರ್ಮಸಾ. ೧೦೬). ([ಸಂ.) 35 ಎಹಂಗೆ ಇದ್ದಿತ್ತು ಅಹಂಗೆ ಇದ್ದಿತ್ತಾಗಿ ಇದನೇನೆಂದಜಕಿಯೆ (ಅವಚಂ. 
ಅಹಂಭಾನಲಾಂಘಿತ (ನಾ). ಅಹಂಕಾರದಿಂದ ಕೂಡಿದವನು | ೧೯೧-೮೬೦). ಹಾಂಗೆ: ನಿರ್ಮಲ ಜಲ ಪಂಕವ ಬೆರೆಸಿದಲ್ಲಿ ತನ್ನಯ 
ಹಮ್ಮಿನಿಂದ ಕೂಡಿದವನು: ಕಕೋರಮತಿಗಳು ಅಸ ಭಾನಳಾಂಬ ಸಾರವೆಂದ ಕೆಸಜಹ ಹಾಂಗೆ (ಬಿಬ್ಬಬಾ. ೧೨) ; ಸರಸ ಖಾದ್ಯಸುವಸ್ತು 
ಗಳಿರ್ದ ಹಾಂಗೆ ಮಣ್ಣಿನ್ನದೆ ಸೈರಿಸಳ್‌ (ಅನಂಪು. ೧೨-೭೬); ತಂಗಿ 


ತರು (ಕಒಸಾ. ೪ ಪೀ). [ಅಹಂಭಾವ + ಲಾಂಛಿತ] | 
ಅಹಂಮತಿ (ನಾ). ೧. ಹೆಮ್ಮೆ. ೨. [ತತ್ತ್ವಶಾ] ನಾನು ಎಂಬ | ಕೇಳಾ ನಾವು ಬೆಸಸಿದ ಹಾಂಗೆ ಸುತನಂ ಕರೆಯಲಾಗದೆ (ಬಸಪು. 
೨೪-೩೫) ; ಆ ಮುನೀಶ್ವರರ್‌ ಹಾಂಗೆ ಬಿಸುಡುವರಲ್ಲೆನೆ (ಪುಣ್ಯಾಸ್ರ. 


ಬುದ್ಧಿ ; ದೇಹಾತ್ಮ ಭ್ರಾಂತಿ. [ಅಹಂ * ಮತಿ] 140 
ಅಹಂಮದಿ (ನಾ). ಮುಸಲ್ಮಾನ. "ಅಹಂಮದಿದವಲತ್ತು' ಪರಾ. ೩-೫೬ ವ); ಹಾಂಗೆನಗೆ ಸತ ಭುವನಂ (ವೀಕೈಪು. ೧-೨-೨೯). ಹಾಗೆ: 
ತಾನೆ ಶಿವನೆಂದು ಕುಜುಹ ತೋಟುವಹಾಗೆ ಮರ್ತದಲ್ಲಿ ಸುಳಿದನಲ್ಲದೆ 


[*- ಪಾರ. ಅಹ್ಮದ್‌] 
ಅಹಂಮದಿದವಲತ್ತು (ನಾ). ಮುಸಲ್ಮಾನರ ಅಧಿಕಾರ: ಸರಕಾರದ | (ಆದವ. ೧೨೩) ; ಈ ಕೃತಿ ಎಲ್ಲಾ ಕೃತಿಯ ಹಾಗೆ ತರುಗಿರಿಖಗಮೃಗಾದಿ 
ಸ್ತ್ರೀವ್ಯಾ ಬಣ೯ನೆಯ ಪೊಗಳಿ ಕರ್ನಕ್ಕೆ ಸೊಗಸ ಹುಟ್ಟ ಸುವುದಲ್ಲ 


ಅಹಂಮದಿದವಲತ್ತಿಗೆ ಶ್ರೇಯಸ್ಸು ಅಪೇಕ್ಷಿಸಿಕೊಂಡು ಸುಖದಲ್ಲಿ 
ಯಿರೋದು (ಎಕ. 120, ದೊಡ್ಡಬ. ೧೨-೪ ; 1786). 45 (ಸಾನಂಚ. ೩ ವ) ; ಹಾಗೆಂದ ಮೇಲೀಕಥೆಗಿಚ್ಛಾ ಮಿಯೆನ್ನು ಚಿನ್ನಾಗಿನ್ನು 
ಕೇಳಿ (ಧರಚ. ೧-೧೮). 


[ಅಹಂಮದಿ + ದವಲತ್ತು (ಆ ದೌಲತ್‌) 


30 


———— ವಾ ರ ಾವಾಸಾಸಾವಾಗಾ 


ಅಹಣ ೫೧೦ 


ಅಹಗಿಹಗೆ - ಹಾಗೆ ಹೀಗೆ: ಭಕ್ತರ ಕುಲಂಗಳನಹಗಿಹಗೆಯೆಂ 
ದಜ ಸದದು ತುದಿಪದವಲಾ ಬಸವ (ಬಸಪು. ೪-೬೩). 
[ಅಲ್ವ ೬ ಪಾಂಗು + -ಎ್ಯ] 
ಅಹಣ (ನಾ). ಆಗುವುದು; ಆಗುವಿಕೆ: ವರನಿರೀಕ್ಷಣವೊಂದು ಚಿಂತೆ 
ಯದೆರಡು ಸುಯ್ಲದು ಮೂಜು ಜ್ವರ ನಾಲ್ಕರೆಯಹಣವೈ ದೂಟ ಬಿಡುವು 
ದಾಜು (ಜೀವಂಚ. ೧೭-೪೬). [ಆ ಅಗ್ಕು] 
ಅಹತ (ಗು). ೧. ಹೊಡೆಯಲ್ಪಡದ. ೨. ಒಗೆಯದ. ೩. ನಷ್ಟ 
ವಾಗದ ; ಕುಗ್ಗದ: ಆಹತಪರಿತೋಷದಲಿ ಮುನಿವರನಹಿಮಕರಕುಲ 
ಕೀರ್ತಿಕರನಂದನರಿಗಿಂತೆಂದ (ತೊರರಾ. ೧-೮-೧೬). (ನಾ). ೪. ಹೊಸ 
ಬಟ್ಟೆ ; ಒಂದು ಬಾರಿಯೂ ನೀರಿಗೆ ಹಾಕಿ ಒಗೆಯದ ವಸ್ತ್ರ. 
೫. ಹೊಡೆತಕ್ಕೆ ಸಿಕ್ಕದವನು: ಏಕನಾತ್ಮನನಂತನಚಲನಶೋಕನದ್ವಯ 
ನಮಲನಭವನಲೋ ಕನಿಸ್ಪ್ರ ೃಹನಮಿತ ಕ್ರಿಯನಹತನಭ್ರಮನು 
(ಕುವ್ಯಾಭೀ. ೩-೫೯). [ಸಂ.] 
ಅಹನಿ (ನಾ). ಹಗಲು ಮತ್ತು ರಾತ್ರಿ. 
ಅಹ ನ್ಯ ಹನಿ (ದ್ವಿರುಕ್ತಿ) ; ಅಹನ್ಯಹನಿಯ ಹಾಹಾಕಾರವಿರಲಿಲ್ಲ 
(ಆರ್ಯಧ. ೮೩). ಅಹನ್ಯಹನಿ ಕಾಲಕ್ಷೇಪ ಪ್ರತಿದಿನವನ್ನೂ ಹೇಗೋ 
ತಳ್ಳುವದು: ಬೇರಾವ ವರಮಾನವಿಲ್ಲದೆ ವೆಂಕಪ್ಪಯ್ಯನ ಸಂಸಾರ 
ಆಹನ್ಯಹನಿ ಕಾಲಕ್ಷೇಪ ಮಾಡುತ್ತಿತ್ತು (ವಿದ್ಯಾರೆ. ೬) ; ಈ ಹಳ್ಳಿ ಯಲ್ಲೇ 
ಇದ್ದರೆ ಅಹನ್ಯಹನಿ ಕಾಲಕ್ಷೇಪ ಮಾಡಿಕೊಂಡು ಸಾಯುವವರೆಗೂ ಬಡ 
ತನದಲ್ಲೇ ಕಾಲ ಕಳೆಯಬೇಕಾಗುವುದು (ಗುಣಸಾ. ೨೩). 
[ಆ ಸಂ. ಅಹನ್‌] 
ಅಹನೀಸರಂಜಾಮು (ನಾ). ಉಳ್ಳಿ, ಕತ್ತರಿ ಮುಂತಾದ ಕೆಲಸದ 
ಸಾಧನ; ಆಯುಧಸಾಮಗ್ರಿ (8). | 
[*- ಹಿಂ. ಅಹನೀ (= ಕಬ್ಬಿಣ) * ಸರಂಜಾಮು] 
ಅಹನು "ಆಗ್ಗು' ಪರಾ. 
ಅಹನೆ "ಆಗ್ಗು' ಪರಾ. 
ಅಹಪ್ಪ "ಆಗು? ಸರಾ. 
ಅಹಮಹಮಿಕ "ಅಹಮಹಮಿಕೆ' ನೋ. 
ಅಹಮಹಮಿಕಾಬುದ್ಧಿ (ನಾ). ಅಹಮಹಮಿಕೆಯ ಭಾವ: ದೈತ್ಯೋ 
ತ್ತಮರೆ ಸಂತೆ ಭುಲ್ಲವಿಸುತಹಮಹಮಿಕಾಬುದ್ಧಿಯಿಂ ಪಿಡಿದು ಸಮರಕೆ |30 
ಪೊರಡುವಾ (ನೆಂಕಾರಾ. ೬-೩೦-೪೯). 
(ಸಂ. (ಅಹಮಹಮಿಕಾ * ಬುದ್ಧಿ)] 
ಅಹಮಹಮಿಕೆ, ಅಹಮಹಮಿಕ (ನಾ). ೧. ನಾನು ಮುಂದು, 
ತಾನು ಮುಂದು ಎಂದು ಯಾವುದಾದರೂ ಕೆಲಸಕ್ಕೆ ಸ್ಪರ್ಧೆ 
ಯಿಂದ ನು ಗ್ಗ ವುದು: *ಒಂದೊರ್ವರೊಡನ(ಹಂ)ಕೃತಿಯಿಂದಂ |35 
ಮಾಡುವುದು ತಾನ(ದ) ಹಮಹಮಿಕೆ ೫ (ವ ಸ್ತುಕೋ. ೧೧೬-೩೨) ; | 
ಚಂದ್ರೋದಯಕ್ಷುಭಿತ ಸಾಗರದಂತೆ ಬಾಗಿಲೊಳ್‌ ಘೂರ್ಣಿಸುತಿರ್ದಂ 
ರಾಜಲೋಕಮಹಮಹಮಿಕೆಯಿಂ ಪ್ರಣಾಮಲಾಲಸರಾಗೆ (ಕಾದಂಪೂ. 
೪೬೮) ; ಗುಹಗಹನದ ಬಹುಮಹಿಮೆಯನಹಮಹಮಿಳೆಯಿಂದಹೀಂದ್ರ 
ಜಿಹ್ವೆಗಳೊಳಗಾಗಹಹೆಣಿಸಲೆಯ್ದುವೆಂದಡೆ (ಎಕ. 201, ದಾವಣ. ೭೦-೨೫ ; 
1275) ; ತಮತಮಗಹನುಹಮಿಕೆಯಿಂದಮೃತಪದಕ್ಕೊಗೆದೊಡಿಂದೆ ಪಾಳೆ 
ನಿಸುಗುಮಕ್ರಮದೆ ಜಗಂ (ಉಸಾರ. ೧೮೬). ೨. ತಾನು ಮೇಲೆಂಬ 
ಭಾವ; ಅಹಂಕಾರ: ಯಾರ ಅಹಮಹಮಿಕೆಯೂ ಇಲ್ಲಿ ನಡೆಯುವ 
ಹಾಗಿಲ್ಲ (ಸಮಜೀ. ೫೬೨). ಅಹಮಹಮಿಕೆ : ೧. “ಅಹಮಹಮಿಕಮ 
ದೊರ್ವರೊರ್ವರಿಗೆ ಮುಂಚುವುಡು ೫ (ಮಂಗರಾ. ೧೩೬-೪೨). 
[ಸಂ. ಅಹನುಹಮಿಕಾ] 


10 


25 


40 


ಅಹರ್ಮುಖ 


ಅಹಮಿಂದ್ರ (ನಾ). [ಜೈನ] ಹದಿನಾರು ಸ್ವರ್ಗಗಳೂ ಅಣೂತ್ತರ 
ಗಳೂ ಆದ ಮೇಲೆ ಬರುವ ಗ್ರೈವೇಯಕವೆಂಬ ಲೋಕಭಾಗದಲ್ಲಿ 
ಹುಟ್ಟಿದ ಜೀವ: ನಿಜ ಜೀವಿತಾವಸಾನದೊಳ್‌ ಸೌಮನಸವೆಂಬೂರ್ಧ್ವ 
ಮಧ್ಯಮದ ನವಗ್ರೆ ೈವೇಯಕದೊಳ್‌ ಅಹಮಿಂದ್ರನಾಗಿ (ಆದಿಪು. 
೩-೭೮ ವೆ); ನಿನಗಹಮಿಂದ್ರರುಮಿಂದ್ರರುಮನಿಬರುಮೀಲೋಕಪಾಲರುಂ 
».- ಎಜಗುವರ್‌  (ಅಜಿಪು. ೮-೨೧). (ಸಂ.) 

ಅಹಮಿಂದ್ರತ್ವ (ನಾ). [ಜೈನ] ಅಹಮಿಂದ್ರತನ. [Xo.] 

ಅಹಮಿಂದ್ರಪದವಿ (ನಾ). ಅಹಮಿಂದ್ರನ ಸ್ಥಾನ —ಪದವಿ: 
ಸುಕುಮಾರ ಮಹಾಮುನೀಂದ್ರನಹಮಿಂದ್ರಪದವಿಯಂ ಕೈಕೊಂಡಂ 
(ಸುಕುಮಾ. ೧೨-೪೩). [ಅಹಮಿಂದ್ರ * ಪದವಿ) 

ಅಹಮಿಕೆ (ನಾ). - ಅಹಮಹಮಿಕೆ ೧: ತನಗಹಮಿಕೆಯಿಂದಿರದೆಜಪ 
ನೃಪಾಳರ ಮೌಳಿಮಾಳೆ ಕುಟ್ಟಿ ಮಸಂಘಟ್ಟಿನದಿನತಿಮುಖರಮಾಗಿರ್ಪಿ 
ನೆಗಂ ಸಾರ್ತಂದು ತಂದೆಗವನತನಾದಂ (ಪುಷ್ಪಪು. ೪-೭೧) ; ತನತನಗೆ 
ಮುಂಕೊಂಡು ಸಂಗರವೆನಗೆ ತನಗೆಂಬಖಳನೀರಾವನಿಪರಹಮಿಕೆಯಿಂದ 
ಹೊಯ್ದರು ಪವನನಂದನನ (ಕುವ್ಯಾದ್ರೋ. ೧೨-೨೨). 

[ಸಂ. ಅಹಮಿಕಾ] 


| ಅಹಮ್ಮಿಸು (ಕ್ರಿ). ನಾನು ಮುಂದು, ತಾನು ಮುಂದು ಎಂದು 


ಮುಂದೆ ನುಗ್ಗು: ದ್ರುಷದಾದಿ ನಾಯಕರ ಕಣೆ ಚಿಮ್ಮಿದವು ಕರಿಘಟಿ 
ತುರೆಂಗದೊಳ್ಳಾಲಾಳ ಹಮ್ಮಿಸಿತು ಘೂರ್ಮಿಸಿತು ದಿಕ್ಷಟಿವನಳ್ಳಿರಿದು 
ಪಾಂಡವ ಮಹಾರಥರ (ತುರಂಗ. ೪೯-೧೯). [ಅಹಮ್ಮು + -ಇಸ್ಕು] 

ಅಹಮ್ಮು, ಹಮ್ಮು (ನಾ). ನಾನು ಎಂಬ ಭಾವ; ತಾನು ಹೆಚ್ಚು 
ಎಂಬ ಭಾವನೆ; ಅಹಂಕಾರ : ಕಾಡಿ ಕಾಡಿ ಕೆಡಿಸಿಹುವೆನ್ನ . .. ಆಹ 
ಮ್ಮೆಂಬ ಅಹಂಕಾರನೆನ್ನ (ಬಸವ. ೨೫೨). ಹೆಮ್ಮ: “ಬಿಂಕಂ... 
ಹಮ್ಮು, ಗಬ್ಬಂ, ಅದಟು- ಈ ೭ ಗರ್ವಂ? (ಕಶಸಾ. ೧೨-೨೩೧); 
ಜಂಗಮಲಿಂಗ ತೃಪ್ತನಾದೊಡೆ ಹಮ್ಮಿ ಲ್ಲದಿರಬೇಕು (ಆದವ. ೧೨); ರಾಜನ 
ಮುಂದೆ ಭೃತ್ಯಗೆ ಗುರುವಿನ ಮುಂಡೆ ರಾಜಗೆ ಹಮ್ಮು ಸಲ್ಲ (ಭರಚ. 
೩-೧೧). [ಆ ಸಂ. ಅಹಂ) 

ಅಹರಹ (ನಾ). ಪ್ರತಿದಿನ; ದಿನದಿನ: ದಹನಸಂಚಯನ ವಾಸೋದಕ 
ತಿರೋದಕವನಹರಹದೊಳಿತ್ತುವೇದೋಕ್ತೆಶಾಂಶಿಯನೆಸಗಿ(ಭರಚ.೪-೯೭). 
ಐ ಸಂಸ್ಕೃತದ ಅವ್ಯಯಗಳನ್ನು ಕನ್ನಡಕ್ಕೆ ಪ್ರಕೃತಿ ಮಾಡಬಾರದು 
ಎಂಬ ನಿಯಮಕ್ಕೆ ಈ ಶಬ್ದ ಅಪವಾದ. (ಆ ಸಂ. ಅಹರಹರ್‌] 

ಅಹರು “ಆಗ್ಕು' ಪರಾ. 

ಅಹರ್ನಿಶ "ಅಹರ್ನಿಶಂ' ನೋ. 

ಅಹರ್ನಿಶಂ, ಅಹರ್ನಿಶ (ಅ). ಹಗಲೂ ರಾತ್ರಿಯೂ; ಹಗಲಿರುಳೂ: 
ಪಡೆದತ್ತಹರ್ನಿಶಂ ಪೆರ್ಚನಂಗಕ್ಕೆನ್ನಾ (ಕವಿರಾ. ೧-೫೫) ; ಅಹರ್ನಿಶ 
ಮದುವೆ ನಿರ್ವೇಗಳಾರಣಮಾಗೆ (ಶಾಂತಿಪು. ೯-೨೫ ವ). ಅಹರ್ನಿಶ: 
ಈತನೇ ಗುಣವಂತಜಾತನೆನಲೈ ಬದುಕಿದೆ ನಾನಹರ್ನಿಶವು (ಬಸಪು. 
೪೧-೧೩) ; ಹಿಂಸಾಪರನಹರ್ನಿಶವಾ ದುರಾತ್ಮನ ವರಿಸಿದರು ದೇವಾಂಗನೆ 
ಯರೀ ಕಥೆಯ ಕೇಳು (ಕುವ್ಯಾಕ. ೧೭-೧೭). ([ಸಂ.) 

ಅಹರ್ನಿಶಿ (ಅ). - ಅಹರ್ನಿಶಂ: ಶತಶತಮಾನಗಳಿಂದ ಆಹರ್ನಿಶಿ ಬಿಡು 
ಗಡೆಯ ಹೋರಾಟ ನಡೆಸಿದ ಹುತಾತ್ಮರ ಪವಿತ್ರ ನೆನಪು ನಮ್ಮ ಎದೆಯಲ್ಲಿ 
ನುಗ್ಗಿಬರುತ್ತದೆ (ಅನ್ನಾವ. ೧೯). [ಆ ಸೆಂ. ಅಹರ್ನಿಶಂ। 

ಅಹರ್ಪತಿ (ನಾ). ಹಗಲಿನ ಒಡೆಯ ; ಸೂರ್ಯ: ನಿನಗಮ್ಮನಹರ್ಪ 
[ಪಾಠಾಂ. ಸ್ಪ]ತಿ (ಪಂಪಭಾ. ೯-೬೪). [ಸಂ. (ಅಹನ್‌ * ಪತಿ)] 

ಅಹರ್ಮುಖ (ನಾ). ಮುಂಜಾವು; ಬೆಳಗಿನ ಜಾವ: “ಪ್ರಾತಃ 
ಕಾಲ” (ಅಮರ. ಟೀಕೆ). (ಸಂ. (ಅಹನ್‌ * ಮುಖ)] 


ಅಹಲೆಕಾರ ೫೧೧ ಅಹಿಂಸಾಸಿದ್ಧಿ 


ಅಹಲೆಕಾರ, ಅಹಲೇಕಾರ, ಅಹಲ್ಲೆಕಾರ (ನಾ). ಕೆಳದರ್ಜೆಯ | | ಅಹಹ, ಅಹ್ಮ (ಅ). ವಿಸ್ಮಯ, ಭಯ, ವೇದನೆ ಮುಂತಾದುವನ್ನು 


ಅಧಿಕಾರಿ, ಕೆಲಸಗಾರ: ಸಮಸ್ತ ಜಿಲ್ಲೊ, ಅರಸುಗಳು, ಆಹಲೆಕಾರರು ಸೂಚಿಸುವ ಅವ್ಯಯ : “ವೇದನೆಯೊಳಹಹಮೆಂಬುದು ... ಅಹಹಂ 
ಮುಂತಾದವರೊಡನೆ (ಮುಹಾವಂ. 21, ೧೮೩).. ಅಹಲೇಕಾರ : ಅನೇಕ ಎಂಬವ್ಯಯಂ ನೋವಂ ಸೂಚಿಪಲ್ಲಿ ಪೇಟಲ್ಪಡುಗುಂ (ಶಮದ. ೩೦೮ 
ದೊಡ್ಡ ದೊಡ್ಡ ಅಧಿಕಾರಿಗಳೂ ಆಹಲೇಕಾರರೂ ಆ ಬೀದಿಯಲ್ಲಿ ಮನೆ ವೃತ್ತಿ); “ಅಹಹ - ಉಕ್ತಾರ್ಥ, ಆಶ್ಚರ್ಯಾರ್ಥಶ್ಚ?' (ಶಬ್ದಾನು. ೨೦ 
ಕಟ್ಟಿಕೊಂಡಿದ್ದರು (ಕುರಾಚ. ೫೧); ಅರಮನೆಯ ಅಹಲೇಕಾರರು, | 5 ವ್ಯಾಖ್ಯಾ); “ನಿಪಾತಾವ್ಯಯಗಳು- ಇವು ಭಯ ವಿಸ್ಮಯಾದಿ ಭಾವಗಳನ್ನು 
ಕಚೇರಿಯ ಉದ್ಯೋಗಸ್ಥರು, ಸಮ್ಮುಖದ ವಿದ್ವಾಂಸರು ಮೊದಲಾದವ ತಿಳಿಸುತ್ತವೆ. ಅಹಹ (ನೋವು) ? (ಕೈ ಏಡಿ. ೫೨). (1) ವಿಸ್ಮಯಕ್ಕೆ : 
ರೆಲ್ಲಾ ಔತಣ ಹೇಳಿದ್ದರು (ಮಾಮರಾ. ೬೫). ಅಹಲ್ಲೆ ಕಾರ : ಆದರೊ ಮಹಾಧರ್ಮಮುಮಂ ಬಿಸುಟಹಹ ನೋಡ ಕೋಣೆಯ ಕುಸುಕುಜು 
ತನ್ನ ಕೈಕೆಳಗಿನ ಅಹಲ್ಲೆ ಕಾರರ ಅಭಿಪ್ರಾಯವನ್ನು ತಿಳುಕೊಳ್ಳುವ ಪೂರ್ವ ಧರ್ಮಮನದೆಂತು ನಂಬಿದನೀತಂ (ಧರ್ಮಾಮೃ. ೧-೧೦೪); ಆರು ಮೆಚ್ಚು 
ಪದ್ಧತಿಯನ್ನು . .. ಬಿಡುವವನಲ್ಲ (ವಾಗ್ದೇವಿ. ೭೩). ವರಿದನಹಹ ಲೇಸಾಯ್ತು ಹರಹರ ಚದುರನಹೆ (ಬಸ ಪು. ೪೦-೨೦); 
(+ ಹಂ. ಅಹೆಲಕಾರ್‌-ಕಾರ್ಯಕರ್ತ, ಉದ್ಯೋಗಸ್ಥ, ಅಧಿಕಾರಿ] | 10 ಅಹಹ ಕಾಲದೋಸಷಮಿದಲ್ಲೇ? ಅಹಹ ಗಗನಮಂ ನೀಳ್ದು ನಿಂದಂ 
ಅಹಲೇಕಾರ "ಅಹಲೆಕಾರ' ನೋ. ಮುನೀಂದ್ರ (ಶಬ್ದಾನು. ೨೦ ವ್ಯಾ ಖ್ಯಾ). (11) ಭಯಕ್ಕೆ : ಅಹಹ ಕೈತ 
ಅಹಲ್ಲಾದ (ನಾ). ಸಂತೋಷ; ಹರ್ಷ: ಆದೊಡಾಂ ಶಿವಭಕ್ತೆರಣುಗನ ಪ್ಪಾಯ್ತು ರಾಯನ ಸಹಭವನು ನೊಂದನು ಶಿವಾ ಎನುತ (ಕುವ್ಯಾದ್ರೋ. 
ಹೆನೆನುತಹಲ್ಲಾದದಿಂದವನ ಬಾಯೆಳ್ಳನೀತಂ ಮೆಲಲೈ (ಚೆಬಪು. ೫೫-೨೯). ೫-೫೧). (ii) ವೇದನೆಗೆ: “ಅಹಹಮೆನಲ್‌ ನೋವಿನ ನುಡಿ” (ಭಾರನಿ. 
[ಆ ಸೆಂ. ಆಹ್ಲಾದ] ೨೧). ಅಹ್ಮ: (1) ಅಹ, ಅಹಹ. ಅಹನೆ ಗಹಗಹಿಸಿತೆಲ್ಲೊ ದೂರದ ದಿಗಂತ 
ಅಹಲ್ಲಾ ದಿಸು "ಆಹ್ಲಾದಿಸು' ನೋ. 15] ದಲ್ಲಿ (ಸೂರ್ಯಪಾ. ೩೪-೧) ; ಅಹ ಎಷ್ಟು ಚೆನ್ನಾಗಿದೆ ಈ ಗಿಳಿ (ರೂಢಿ). 
ಅಹಲ್ಲೆಕಾರ "ಅಹಲೆಕಾರ' ನೋ. ಅಹಳ್‌ "ಆಗ್ಕು' ಪರಾ. 
ಅಹವಾಲ್‌ "ಅಹವಾಲು? ನೋ. ಅಹಾ "ಆಹಾ' ನೋ. 


ಅಹವಾಲು, ಅಹವಾಲ್‌ (ನಾ). ೧. ತಮಗಿರುವ ತೊಂದರೆಯನ್ನು | | ಅಹಾಂಗೆ "ಅಹಗೆ' ನೋ. 
ತಿಳಿಸಿ ಪರಿಹಾರಕ್ಕಾಗಿ ಮಾಡುವ ಮನವಿ; ವಿನಂತಿ: ದಾಸಪನ| | ಅಹಾದು "ಆಗ್ಕು' ಪರಾ. 
ಹಳಿಯಂನು ಆ ಸ್ತಳದ ಗೌಡುಗಳು ನಂಮಹವಾಲಿಗೆ ಪುತ್ರ ಪೌತ್ರ ಪಾರಂ|20| ಅಹಾರ್ಯ (ಗು). ೧. ಅಪಹರಿಸಲು ಅಥವಾ ಕಿತ್ತುಕೊಂಡು 


ಪರೆಯಲು ಅನುಭವಿಸಿಕೊಳುವಂತೆ ಯೀಸ್ತಳದ ಗೌಡಿಕೆಯನ್ನು ನಮಗೆ ಹೋಗಲು ಆಗದ; ತೆಗೆದುಕೊಂಡು ಹೋಗಬಾರದ. (ನಾ) 
ಕೊಡಲಾಗಿ (ಎಳ. ೩11, ಶಿರಾ. ೯೨-೪; 1591). ೨. (ಉಕ) ವರದಿ. ೨. ಪರ್ವತ. [ಸಂ] 
೩. ಪರಿಸ್ಥಿತಿ; ಸ್ಥಿತಿ; ಸನ್ನಿವೇಶ: ಆದರೂ ಕಕ್ಷಿಗಾರನೇನಾದರೂ | | ಅಹಿ (ನಾ). ೧. ಹಾವು: ವೈರಮನೆ ಬಗೆಯದಹಿನಕುಲಂಗಳ್‌ ಹರಿಣ 
ಅವರ ಅಹವಾಲನ್ನು ಮಹಾರಾಜರವರ ಸನ್ನಿಧಾನದಲ್ಲಿ ಅರಿಕೆಮಾಡಿ ಚಮೂರಂಗಳ್‌ ಶಾಂತರೂಪದಿಂದಿರ್ದುವು (ಅಜಿಪು. ೭-೬). ೨. ವೃತ್ರ 
ಕೊಂಡರೆ, ಖಾವಂದರು , .. ಸಮಜಾಯಿಸಿ ಕೇಳುತ್ತಿದ್ದರು (ಮಹಾವಂ. |2| ನೆಂಬ ರಾಕ್ಷಸ. ೩. ರಾಹು. ೪. ಪ್ರಯಾಣಿಕ. ೫. ಸೂರ್ಯ. 
11, ೪೫); ಯಾವ ಮುಸ್ಲಿಂಮನೇ ಆಗಲಿ ನೇರವಾಗಿ ಕಲಿಫನನ್ನು ಕಂಡು ೬. ಆಶ್ಲೇಷಾ ನಕ್ರತ್ರ. ೩. ದುಷ್ಟ; ನೀಚ. [ಸಂ.] 
ತನ್ನ "ಅಹವಾಲನ್ನು? ಅರಿಕೆಮಾಡಿಕೊಳ್ಳ ಬಹುದಾಗಿತ್ತು (ಇಸ್ಲಾಂ ಸಂ. ಅಹಿಂಸಾಧರ್ಮ (ನಾ). ಹಿಂಸೆ ಮಾಡದಿರುವ ಧರ್ಮ; ಜೈನ 
೩೯). ಅಹವಾಲ್‌ (ಮೈಗೆಜೆ. 1೪, ೭೬೧). ಧರ್ಮ: ಪ್ರಾಣಿಸಾಮಾನ್ಯದಲ್ಲೂ ಆತ್ಮನೀಡನವು ಕೂಡದೆಂದು ಅಹಿಂಸಾ 
[+ ಅರೆ. ಹಿಂ. ಮರಾ. ಅಹವಾಲ್‌] ಧರ್ಮವನ್ನು ಸ್ಥಾಪಿಸಿ (ಒಂದಸಾ. ೭೩). [ಸಂ. (ಅಹಿಂಸಾ + ಧರ್ಮ)) 
ಅಹವು "ಆಗು? ಪರಾ. 30| ಅಹಿಂಸಾರತ (ನಾ). ಅಹಿಂಸಾಧರ್ಮದಲ್ಲಿ ಆಸಕ್ತ ; ಅಹಿಂಸೆಯಲ್ಲಿ 
ಅಹಷಾಮ್‌ (ನಾ). ೧. ಅನುಯಾಯಿಗಳು; ಸೇವಕರು. ೨. ಸಶಸ್ತ್ರ ಶ್ರದ್ಧೆಯುಳ್ಳವನು: ವೇದಪ್ರಯುತಶ್ರೋತ್ರಿಯನಹಿಂಸಾರತನುಮಹ 
ಸೈನಿಕರು; ಆಯುಧಪಾಣಿಗಳಾದ ಪೋಲೀಸಿನವರು : ಸಾದ್ರಿ ಪುರುಷನು (ಕುವ್ಯಾಅ. ೨೩-೪೧). (ಸಂ. (ಅಹಿಂಸಾ ರತ)) 
ಬೆಹಾರಿಗೆ ಹೇಳಿ ಕಳುಹಿದ್ದರಿಂದಾ ಅವನು ಕೆಲವು ಬಾರು ಅಹಸಾರ್ಪ | | ಅಹಿಂಸಾವ್ರತೆ (ನಾ). ೧. ಹಿಂಸೆ ಮಾಡೆನೆಂಬ. ನಿಯಮ. 
ಜನ ಮಾಪಿಳ್ಳೆ ರ ಸಹ ಕಟ್ಟಿಕೊಂಡು (ರಾಜೇಂದ್ರ. ೯೬) ; ಬಾಗಿಲ ಕಂಡಾ | ೨. [ಜೈನ] ಶ್ರೋತೃವಿನಲ್ಲಿ ಇರಬೇಕಾದ ಎಂಟು ಗುಣಗಳಲ್ಲಿ 


ಚಾರದ ಚಾನಡಿ- ಇಲ್ಲಿ ಸವಾರರು, ಬಾರಿನವರು, ಬಾರಿಗಿರಿಯವರು 
ಅಹಷಾಂ ... ಮುಂತಾದನರ ಲೆಕ್ಕವನ್ನು ಬರೆವಂತೆ ಗೊತ್ತುಮಾಡಿದರು 
(ಮಹಾವಂ. 81, 147). [<- ಅರ. ಅಹಷಾಮ್‌] 

ಅಹೆಸ್ಕರ (ನಾ). - ಅಹರ್ಪತಿ: ದಟ್ಟಿಸಿ ಬೆಳೆದ ತಮವನು ಆಹಸ್ಕರ। 
ನಟ್ಟುವೊಲ್‌ (sv. ೪-೧೩೭). (ಸಂ.) 


95 ಒಂದು : ಅಹಿಂಸಾವ್ರತಮೆಂಬುದು ಆರಂಭರಹಿತಮಪ್ಪ ಧರ್ಮಂ 
(ಚಾವುಂಪು. ೭-೧೨). [ಸಂ. (ಅಹಿಂಸಾ ವ್ರತ)) 

| ಅಹಿಂಸಾಶುದ್ಧಿ (ನಾ). [ಜೈನ] ದೀಕ್ಷಾನ್ರಯಕ್ರಿಯೆಗಳಲ್ಲಿ ಹತ್ತನೆ 

ಯದು: ಧಮಾ೯ರ್ಥಮುಂ ದೇವತಾರ್ಥಮುಂ ಔಸಧಾರ್ಥಮುಂ 

ಸ್ವಬೋಧಾರ್ಥಮುಮಾಗಿ ಕೊಲ್ಲದುದಹಿಂಸಾಶುದ್ಧಿ (ಚಾವುಂಪು. ೨೪೧). 


ಅಹಸ್ಪತಿ (ನಾ). - ಅಹರ್ಪತಿ: “ದಿವಾಕರನಹಸ್ಪತಿ ಕರ್ಮಸಾಕ್ಷಿ. . .|40 [ಸಂ. (ಅಹಿಂಸಾ * ಶುದ್ಧಿ)] 
ಮಾರ್ತಾಂಡನಕ್ಕುಂ (ಮಂಗರಾ. ೧೦-೧) ; ಸತಿಯ ಕುಚಕೋಕಮಂ | | ಅಹಿಂಸಾಸಿದ್ಧಿ (ನಾ). [ಯೋಗ] ಅಷ್ಟಾಂಗಯೋಗದ ಯಮವೆಂಬ 
ಮುಖಶತಪತ್ರಮನೊಲ್ಹಲರ್ಹಲೆಯ್ತಂದನಹಸ್ಪತಿ ಬಿಸುಪನುಲ್‌ದು. ಕೆಲ; ವಿಭಾಗದಲ್ಲಿ ಒಂದು ಪ್ರಕಾರ ; ಹಿಂಸೆಯನ್ನು ಬಿಟ್ಟು ನಡೆಯುವ 
ಕೆನೆ ಶತಮಖವಧು ಪಿಡಿದಳೊಪ್ಪೆ ಮುತ್ತಿನ ಕೊಡೆಯಂ (ಪುಷ್ಪ. | ವ್ರತವು ನೆರವೇರುವಿಕೆ: ಈ ಯಮ ನಿಯಮಗಳ ಸಿದ್ಧಿಗಳಲ್ಲಿ 


೯-೬4). [ಸಂ. (ಅಹನ್‌ * ಪತಿ)] | | ಅಹಿಂಸಾಸಿದ್ದಿಯುಂಟಾದರೆ ಆ ಯೋಗಿಯ ಸಮಾಪದಲ್ಲಿ ಯಾವ 
ಅಹಸ್ಸು (ನಾ). ಹಗಲು: ಅದು ಶ್ರಿಂಶದ್ಗುಣಮಾದೊಡಾದಪುದು |45| ಪ್ರಾಣಿಗಳಿಗೂ ಪರಸ್ಪರ ವೈರವಿಲ್ಲವೆಂದು ತಿಳಿಯಬೇಕು (ಹಿ ಂದಸಾ, 
ಅಹಸ್ಸು (ವಿಷ್ಣು ಪು. ೧-೧೨೦). (ಸಂ. ಆಹನ್‌]) ೧೦೫). (ಸಂ. (ಅಹಿಂಸಾ + ಸಿದ್ಧಿ)) 


45 


ಅಹಿಂಸೆ ೫೧೨ ಅಹಿತಶಿರ 


ಅಹಿಂಸೆ (ನಾ). ೧. ಹಿಂಸೆ ಮಾಡದಿರುವುದು. ೨. [ಜೈನ] ಐದು! 
ಅಣುವ್ರತಗಳಲ್ಲಿ ಒಂದು : ಮನಸ್ಸಿನಿಂದಲೂ ವಾಕ್ಳಿನಿಂದಲೂ ಕರ್ಮ 
ದಿಂದಲೂ ನಾವಾಗಿ ಪ್ರಾಚಿಮಾತ್ರಕ್ಕೆ ಸಿಯನ್ನು. ಮಾಡದಿರುವುದು | 
ಅಹಿಂಸೆಯು ಇರಾ ೭೨). ೩. [ಯೋಗ] ಅಷ್ಟಾ ಸ್ರಂಗಯೋಗ |. 
ದಲ್ಲಿ ಯಮವೆಂಬ ವಿಭಾಗದಲ್ಲಿನ ಒಂದು ವ್ರತ: ಅಹಿಂಸೆ, | 5 


ಅಹಿಗೃಹ (ನಾ). ಹಾವಿನ ನೆಲೆ, --ಹುತ್ತ : ಅಹಿಗೃಹಮಂ ಘನಕುಚೆ 
ರಜನೀಚರಮದೊಳ್‌ ಜಿನಾಂಬಿಕೆ ಕಂಡಳ್‌ ( ಶಾಂತಿಪು. ೯-೨೦೭), ಅಹಿಯ 
ವಿಸವಹ್ಮಿ ನೆಗೆದಹಿಗೃಹಮಂ ಪೀರ್ದುರ್ಚುವಚ್ಛಭಲ್ಲನ ಬಾಯಂ 
ದಹಿಯಿಸಿ (ಅರ್ಥನೇ. ೫-೮೫). [ಆಹಿ ¥+ಗ್ಗೆ ಹ] 

ಅಹಿತ (ಗು). ೧. ಹಿತವಲ್ಲದ; ವಿರೋಧವಾದ: ಆ ಹೆಂಗಸನ್ನು 
ಸೂನೃತ, ಅಸ್ತೇಯ, ಬ್ರಹ್ಮಚರ್ಯ, Silo ರ ಆಯ್ದು ಪ್ರಕಾರ | ಮದುವೆಯಾಗುವ ವಿಷಯ ಅವನಿಗೆ ಅಹಿತವಾಗಿ ಕಂಡಿತು (ಪುನರು. 
(ಹಿಂದಸಾ. ೮೮); ಅಹಿಂಸೆ . . . ಶೌಚನೆಂಬ ಯಮಾಂಗದಶಕಮಂ | ೩೬೬). (ನಾ). ೨. ಶತ್ರು: “ಅಭಿಯಾತಿಃ . . . ಅರಿಃ, ಅಹಿತ .. 
(ವಿನೇಕ. ೧೪೮೯). (ಸಂ. ಅಹಿಂಸಾ] | -ಈ ೨೪ ಹಗೆ? (ಹಲಾಯು. ೭೫-೩೦೧) ; ನರಮಹಿತಾ ನಿನಗೇನಹಿತರು 

ಅಹಿಕೆ (ನಾ). ಈ ಲೋಕಕ್ಕೆ ಸಂಬಂಧಿಸಿದುದು ; ಐಹಿಕವಾದುದು : ಮೊಳರೇ (ಕವಿರಾ. ೧-೮೨) ; ಆಹಿತನಂ ಕಡಿ ವಾಗಳೆ ಮಿಂದಂ (ಗದಾಯು. 
ಎನ್ನಾ ಶೆ ಸಿದ್ಧಿಸಲಿ ಉತ್ತಮರ ಸಂಗತಿಯಿಂದ ಕೋಶಭಂಡಾರಾದಿ ಆಹಿಕ |10 | ೧-೧೯). [Ao] 
ಬೇಡುವದಿಲ್ಲ' ಸಾಸಿರಳೆ ನಿಮ್ಮ ಪ್ರಸಾದವಾಗಲಿ (ವಿಪ್ರಸು. ೨೪-೪). (| | ಅಹಿತಕರ (ಗು). ಕೇಡನ್ನು ತರುವ; ಹಿತವಲ್ಲದ: ಅಹಿತಕರವಾಯು 

[ಆ ಸಂ. ಐಹಿಕ] | |. (ಮುಂಬಯಿ. ೩-೩೬). ಸಂ.) 

ಅಹಿಕ್ಕ (ನಾ). ಒಂದು ಬಗೆಯ ಕುರುಡು ಹಾವು. (ಸಂ. ! ಅಹಿತಕಾರ (ನಾ). ಕೆಡುಕನ್ನು ಉಂಟುಮಾಡುವವನು : ಶಿವಗಣ 

ಅಹಿಕಟಕ (ನಾ). ೧. ಸರ್ಪವನ್ನು ಕೈಕಡಗವಾಗಿ ಹೊಂದಿದವನು; |. ದೂಷಣಾಹಿತಕಾರ EEO ಹಜಾರ (ಬಸಪು. ೧೯-೩೮). 
ಶಿವ: ಸೆಂದಹಿಕಟಕಪ್ರಸಾದದೆ ಮನೋಜನುಮಂ ಗೆಲೆವಂದನಾಗಳುಂ |15; (ಅಹಿತ + -ಕಾರ (೮ -ಕಾಅ)] 
ಸಹಜಮನೋಜನೋಜಂ (ಸಂಪಭಾ. ೧-೪); 'ಮಹಾಹಿಕಟಿಕಂ ತತ್ವ ಸಾದ | ಅಹಿತಕುಲ (ನಾ). ಹಗೆಗಳ ಸಮೂಹ : ಅಹಿತಕುಲವನು ಸಮರದಲಿ 
ಸುದೇಹನಂ ಮಾಡಿ ಪ್ರಿಯದೊಳಡಿಗಡಿಗೆ ಬಿಗಿದಪ್ಪಿ (ಬಸಪು. ೪೪-೩೧). | |, ನಿರ್ವಹಿಸಿ ಶರಣಾಗತರ ಪಾಲಿಸುತಿಹಡವನು ಮಗನೆನಿಸುವನು (ಕುವ್ಯಾಉ. 
೨. ಹಾವುಗಳ ಗುಂಪು. (8). (ಅಹಿ * ಕಟಕ್ಕ] | ೩-೮೨). [ಅಹಿತ + ಕುಲ] 

ಅಹಿಕೆಸಂಪತ್ತು (ನಾ). ಐಹಿಕ ಸಂಪತ್ತು. (ಅಹಿಕ್ಕ * ಸಂಪತ್ತು] | ಅಹಿತಚ್ಯುತಿ (ನಾ). ಶತ್ರುನಾಶ: ಪತಿಕರಿಸಿದ್ದೆ ವೀರೆಸುಭಟಪ್ರತಶಿ 

ಆಹಿಕಸುಖ (ನಾ). ಐಹಿಕಸುಖ: ವೇಣುಗಾನಪ್ರಿಯನ ಅಹಿಳಸುಖಾ 20, ಮಧ್ಯ ದಲೆಮ್ಮನಹಿತಚ್ಕುತಿಗೆ ಸಾಧನವೆಂದು ನಿಜಸೇನಾಧಿಪತ್ಯದಲಿ 
ನುಭವ ಬೇಡದಲೆ (ಹಸಾರ. ೧೯-೨೧) ; ವೈದಿಕ ಪದನಿಯಾದ ಮೋಕ್ಷ | (ಕುವ್ಯಾಶ. ೧-೨೭). [ಅಹಿತ ಚ್ಯುತಿ] 
ನನ್ನು ಕೊಡುವವನಿಗೆ ಅಹಿಕೆಸುಖವನ್ನು ಕೊಡುವುದು ಮಹಾ| | ಅಹಿತತ್ವ (ನಾ). ೧.ಸರ್ಪಗಳ ಸಂಬಂಧವಾದ ತತ್ತ್ವ. ೨.ಹಗೆತನ; 
ಅಶ್ಚ ಜೀಕಿ ಅಹಿಕಸಂಪತ್ತು ಸುಖದಾಸಂಗೆ. ಬೇಕಾಗಿದ್ದಿಲ್ಲ (ವಿಜಯ. ಶತ್ರುತ್ವ . ದ ೨: ಗಾರುಡದೊಳಹಿತತ್ವಮಾರಣ್ಯದೊಳ್‌ ದಾನವಾರಣಂ 


| 
| 
| 
( 
1 
[ 
5! 
| 
| 
| 


ಸ [ಅಹಿಕ್ಸ * ಸುಖ) . ಉಂಟ್ಲದಿಲ್ಲಮಿವು ಮತ್ತೆಲ್ಲಿ ಲ್ಲಿ ಯು 0 ಭರ್ಮಜನ ನೆಲಡೊಳು 
ಅಹಿಕಾಂತ (ನಾ). ಸರ್ಪರಾಜ; ಶೇಷ; ವಾಸುಕಿ. [ಅಹಿ * ಕಾಂತ] (ಜೈ ಮಿಭಾ. ೨-೮). [ಸೆಂ. (ಅಹಿ + ತತ್ತ್ವ; ಅಹಿತ * -ತ್ವ)] 
ಅಹಿಕಾಂತಕಟಕ (ನಾ). - ೬ ಅಹಿಕಟಿಕ ೧: ಪುರತ್ರಯವನಹಿಕಾಂತ | | ಅಹಿತನಿಷೂದನ (ನಾ). ಹಗೆಗಳನ್ನು ನಾಶಮಾಡುವವನು; ಶತ್ರು 

ಕಟಕನು ಬೇಗೆಯಂ ಸುಡುವಂತೆ ಸುಟ್ಟನಲಾ (ಬಸಪ. ೫೪-೫೪). j ನಾಶಕ: ತೋಜಕಿದಳಿಂದೂದಯಕಾಂತನನಹಿತನಿಷೂದನನೆಂ ದಿವಿಜ 

(ಅಹಿಕಾಂತ + ಕಟಕ್ಕ] | ರಾಜ ಲೀಲಾಸ್ಪದನಂ (ಶಾಂತಿಪು. ೫-೧೧೭). [ಆಹಿತ * ನಿಷೂದನ) 
ಅಹಿಕಾಯ (ನಾ). ಸರ್ಪದ ದೇಹ; ಹಾವಿನ ಮೈ: *ಅಹಿಕಾಯ | | ಅಹಿತವರ್ಗ (ನಾ). ಶತ್ರುಗಳ ಗುಂಪು; ವೈರಿಸಮೂಹೆ: ಅವಯನ 
ದೊಳ್‌... ಭೋಗಮಕ್ಕು?' (ಮಂಗರಾ. ೧೫೦-೫೦). ದಿಂದಿಟ್‌ಗುಂ ಪಂಚವಿಧಾಹಿತವರ್ಗ ದುರ್ಗಪಂಚಕಮಂ. . . ತತ್ವ್ರಭು 
[ಅಹಿ ೬ ಕಾಯ] 


| ಮಂತ್ರಶಕ್ತಿ ಗಳ್‌ (ಶಾಂತಿಪು. ೨-೪೭). [ಅಹಿತ * ವರ್ಗ] 
ಅಹಿಕುಂಡಲ (ನಾ). ಸರ್ಪವನ್ನು ಕರ್ಣಾಭರಣವನ್ನಾಗಿ ಹೊಂದಿ; | ಅಹಿತವಿಘಾತಿ (ನಾ). ಹಗೆಗಳನ್ನು ಸಡೆಬಡಿಯುವವನು: ಭೀತ 
ದವನು; ಶಿವ: ಅನುಮ ಮುಕ್ಕಣ್ಣ ಅಂದದಹಿಕುಂಡಲ ಚತುರ್ಭುಜ | 


ನಾದನು ಭೀಮನಹಿತವಿಘಾಶಿ ಮಾಗಧರಾಯಮಬಲ್ಲವ್ರಾತಕುಲಗಿರಿವಜ್ರ 
ನಂದಿವಾಹನ ಗೌರಿಸಹಿತಂ ಮುಂದೆ ನಿಂದು (ಬಸಪು. ೨೭-೨೬). | ನೆಂದುದು ಮಗಧಫರಿವಾರ (ಕುವ್ಯಾಸ. ೨-೧೦೨). 
[ಅಹಿ + ಕುಂಡಲ] 135 [ಸಂ. ಅಹಿತವಿಘಾತಿನ್‌] 
ಅಹಿಕುಲ (ನಾ). ಸರ್ಪಗಳ ಸಮೂಹ : ಸೌಪರ್ಣನಹಿಕುಲಕೆ ಮುನಿ | ಅಹಿತವಿದ್ದಂಸಕ (ನಾ). ಎ ಅಹಿತವಿಘಾತಿ: ಏಕವಾಕ್ಯರಹಿತ 
ದೆಜಗಿ ಕೊಲುವಂತೆ ಸಕು ೬-೧೩). [ಅಹಿ ಕುಲ] | ವಿಧ್ವಂಸಕರಾಶ್ರಿತಜನಕಲ್ಪವ್ರಿಕ್ಷರ್‌ (ಸೌಇಇ. 22೦, ೭೦-೪೩ ; 1108). 
ಅಹಿಕೇತನ (ನಾ). ಸರ್ಪವನ್ನು ಬಾವುಟದ ಗುರುತಾಗಿ ಉಳ್ಳ | [ಅಹಿತ * ವಿಧ್ವಂಸಕ] 
ವನು; ಸರ್ಷಧ್ವಜ ; ಮಡಿಸದನ: ಭೀಷ್ಮ ಶರಾಚಾರ್ಕರ ನ ಅಹಿತೆಶಕ್ತಿ (ನಾ). ಹೆಗೆಯ ಬಲ; ಶತ್ರುವಿನ ಸಾಮರ್ಥ್ಯ : ಚಾರ್ವಾ 
ತಪ್ಪು ಗಡಮನಾರ್ಯಂಗಹಿಕೇತನಂಗೆ ವಿಧಿವಿಳಸನದಿಂ (ಗದಾಯು. RE 140|  ಕೋಕ್ತಿಯನಹಿತಶಕ್ತಿಯಂ ಭೇದಿಸುವಂತೇಶಕ್ಷಣದೊಳೆ.... - ಭೇದಿಸಿದೆಂ 
[ಅಹಿ + ಕೇತನ] | (ಶಾಂತಿಪು. ೮-೧೩೫), [ಅಹಿತ * ಶಕ್ತಿ] 
ಅಹಿಗರಳೆ (ನಾ). ಸರ್ಪದ ವಿಷ. "ಅಹಿಗರಳಹೆರ? ಪರಾ. ; | ಅಹಿತಶಿರ (ನಾ). ಹಗೆಯ ತಲೆ; ಶತ್ರುವಿನ ಶಿರ: ಕಲಿಭೀಮ ಮಾಡಿದ 
[ಅಹಿ + ಗರಳ (= ಗರಲ)) ರಹವನದನೇನೆಂಬೆಸೈ ಕೂರಿಹ ಕಠಾರಿಯ ಹಣಿಗೆಯಲಿ ಬಾಚಿದನು ಸಿರಿ 
ಅಹಿಗರಳಹರ (ನಾ). ಸರ್ಪದ ವಿಷವನ್ನು ಹೋಗಲಾಡಿಸತಕ್ಕ ಮುಡಿಯ ಅಹಿಶಶಿರವಿದಲಾಯೆನುತ ಗೃಹಮಹಿಳೆಯರು ವಿಹಿತಾಂ 
ವನು; ಗರುಡ: ಜವನೆಂಬ ಬಲಸಿಡಿರೆಜಗಿದುದೆಜಗುವವೊಲಹಿಯನಹಿ |45 ಗುಲಿಯ ಸಂಪ್ರಹರಣದಿ ಪರಿಭವಿಸಿದರು ಘೊಳ್ಳೆನಲು ಸಿಖಿಳಜನ 
ಗರಳಹರಂ (ಸುಕುಮಾ. ೨-೧೧). [ಅಹಿಗರಳ + ಹರ್ಯ) ! | (wae. ೨೨-೪೧). [ಅಹಿತ + ಶಿರ] 


25 


150 
i 


ಆಹಿತಾನೀಳೆ ೫೧೩. ಅಹಿವೈರಿವೈರಿ 


ಅಹಿತಾನೀಕೆ (ನಾ). ೧. ಹೆಗೆಯ ಸೈನ್ಯ. ೨. ಹಗೆಯ ಗುಂಪು: ಗೆಲಿದ | | ಅಹಿಪತಿ (ನಾ). - ಅಹಿನಾಯಕ : ಅಹಿಪತಿ ನೆಜೆಯಂ ಬಿರ್ಚಿದಂ 
ನೆಹಿತಾನೀಕವನು ರಿಪುಬಲದಿಶಾಪಟ ಭೀಷ್ಮನು (ಕುವ್ಯಾಭೀ. ೫-೨೪). | (ಜಗವಿ. ೩-೪); ಕೊಡೆ ಸೂಟಯೊಳಟ್ಟಲಿಳೆಯಲ್ಲಾಡಲಹಿಪತಿ ಹೆದಆ 
[ಅಹಿತ * ಅನೀಕ] | ಅಿತ್ತಲು ನೋಡಿ ಕೌರವಸೇನೆ ಕೆಡೆದುದು ನಗೆಯ ಕಡಲೊಳಗೆ (ಕುವ್ಯಾವಿ. 
ಅಹಿತಾನ್ನ (ನಾ). ೧. ಹಿತವಲ್ಲದ ಆಹಾರ. ೨. ಶತ್ರು ನೀಡುವ | ೬-೧೩). (ಅಹಿ * ಪತ್ಯಿ) 
ಆಹಾರ. ೧,೨: ಅನ್ನವೇ ಅಹಿತವಾದರೂ ಅಹಿತರಿಟ್ಟಿನ್ನವಾದರೂ ಅಹಿ s| ಅಹಿಪತಿತಳೆಪ (ನಾ). - ಅಹಿಪತಲ್ಪ : ಪ್ರಳಯಕಾಲದಲವನು ವಟ 
| ತರು ತಳಿರಲೊರಗುವನೆಂಬರಹಿಪತಿತಳಪನೆಂಬರು ಕೆಲರು ಪಾಲ್ಗಡ 
ಲರಸನೆಂಬರಲಾ (ಕಾಶಿರಾ. ೨೭-೫). [ಅಹಿಪತಿ * ತಳಪ್ಪ) 

| ಅಹಿಭೆಯೆ (ನಾ). ೧. ಹಾವಿನ ದೆಸೆಯಿಂದಾದ ಹೆದರಿಕೆ. 

೨. ಸ್ವಪಕ್ಷದಿಂದ ಉಂಟಾಗುವ ಭಯ. [ಅಹಿ * ಭಯ] 


ತಾನ್ನವು (ಆರ್ಯಧ. ೨೧೮). [ಅಹಿತ * ಅನ್ನ] 
ಅಹಿತಾನ್ಪಯ (ನಾ). - ಅಹಿತಕುಲ: ಸುಡುನೆನಹಿತಾನ್ವಯನ | 

(ಕುವ್ಯಾಭೀ. ೬-೩೫). [ಅಹಿತ ಅನ್ವಯ] | 
ಅಹಿತಾವನೀಶ (ನಾ). ಶತ್ರುರಾಜ : ಕೌರವನ ಛಲ ಸಂದುದಿನ್ನಹಿತಾವ | 

ನೀಶರಿಗಾಯ್ತು ಪರಿತೋಷ (ಕುವ್ಯಾಅ. ೨೩-೩೩). [ಅಹಿತ * ಅವನೀಶ]'10' ಅಹಿಭುಕ್ಕು (ನಾ). ೧. ಹಾವುಗಳನ್ನು ತಿನ್ನುವ ಪ್ರಾಣಿ. ೨. ನವಿಲು. 
ಅಹಿತುಂಡ (ನಾ). ಹಾವಿನ ಬಾಯಿ ಅಥವಾ ಮುಖ: “ ಅಹಿತುಂಡ- | | ೩. ಗರುಡ. ೪. ಮುಂಗುಸಿ. (ಸಂ. ಅಹಿಭುರ] 

ಹಾವಿನ ಮುಖ” (ನಾನಾರ. ೨೮ ಟೀಕು). [ಅಹಿ ತುಂಡ್ಕ] |; ಅಹಿಭೂಷಣ (ನಾ). ಹಾವುಗಳನ್ನು ಒಡನೆಯಾಗಿ ಉಳ್ಳವನು ; 
ಅಹಿತುಂಡಿಕ (ನಾ). ಹಾವುಗಳನ್ನು ಹಿಡಿಯುವವನು; ಹಾವಾಡಿಗ: | ಶಿವ (8). [ಅಹಿ* ಭೂಷಣ] 

ಫ್ರಾಣೇಂದ್ರಿಯಲೋಲುಪಂಗಳುಂ ಔಷಧಗಂಧಲುಬ್ಧಂಗಳುಂ ಅಪ್ಪ ನಿಷ 

ಧರಂಗಳ್‌ ಅಹಿತುಂಡಿಕನ ದೆಸೆಯಿಂ ನಿನಾಶಮನೆಯ್ದುವುವು (ತತ್ತ್ವಸ್ರ. 

೩೩೦) ; «ಎಲೈ ಆ ಅಹಿತುಂಡಿಕನಂ ಒಳಗೆ ಬರಹೇಳು » ಎಂದನು. 

ದೂತನು ಆ ಹಾವಾಡಿಗನನ್ನು ಕರೆತಂದು ನಿಲ್ಲಿಸಿದನು (ಮುದ್ರಾಮಂ. 

೨೪೪). ([ಸಂ. (ಅಹಿ + ತುಂಡಿಕ)] | 

| 


| ಅಹಿಮ (ಗು). ತಂಪಿಲ್ಲದ; ಬಿಸಿಯಾದ. "ಅಹಿಮಕರ' ಪರಾ. [ಸಂ.] 
115 ಅಹಿಮಕರ (ನಾ). ಉಷ್ಣೃಕಿರಣ; ಸೂರ್ಯ: ಅಹಿಮಕರ ಸಮಸ್ಪರ್ಧಿ 

ಯಾದತ್ತು ತೇಜಂ (ಎಕ. ೪11, ಶಿಕಾರಿ. ೧೮೫-೧೮ ; 1157); ಸೂರ್ಯ 

ನಂತಹಿಮಕರಪ್ರಭಾವಂ (ಎಕ. ೪, ಹಾಸನ. ೫೩-೨೪ ; 1170). 


i [ಅಹಿಮ * ಕರ್ಯ) 
| ಅಹಿಮಕಿರಣ (ನಾ). - ಅಹಿಮಕರ : ಮಂಜಿನ ಮಲ್‌ಯನಹಿಮಕಿರಣ 
ನಾತ್ಮಕಿರಣಂಗಳಿಂ ಕಿಡಿಸುವಂತೆ (ಶಾಂಶಿಪು. ೪-೧೪ ವ). 
[ಅಹಿಮ + ಕಿರಣ] 

| ಅಹಿಮರುಚಿ (ನಾ). ಉಷ್ಣಕಿರಣ; ಬಿಸಿಯಾದ ಪ್ರಭೆ : [ಸುತ್ತಂ] 

ಸೂಸಿದೀಶಾನನ ಜಡೆಗಳವೊಲ್ಯಾಯ್ದ ಪೊನ್ನೀರ್ಗವಿಲ್ಲೆಂಪಿನ [ಪೆಂಪಂ] 
| ಸಿಂಪಿಸುತ್ತಿರ್ದಹಿನುರುಚಿಗಳಂ ತಿಗ್ಮರುಐಕ್ಮೌಲಿಬಿಂಬಂ (ಕಾದಂಉ. 
| ೩೭೪). [ಅಹಿಮ + ರುಚಿ] 
| 


ಅಹಿತೆ (ನಾ). ಹಿತವಲ್ಲದವಳು : ಲಲನೆ ಪತಿಯೆಡೆಯೊಳಿರ್ಪುದನೆಳ 

ಪುದನಂಗಹಿತೆಯಾದೊಡಂ ಬಂಧುಜನಂ (ಶಾಕುಂತ. ೬೬-೧೧೭). 
[ಸಂ. ಅಹಿತಾ] 

ಅಹಿಧರ (ನಾ). ಸರ್ಪವನ್ನು ಧರಿಸಿದವನು; ಶಿವ: ಅಹಿಧರಂ ನುಡಿವು 
ತಿರ್ಶಂ ವೇದಮಂತ್ರಸನ್ನಿಹಿತೋಪದೇಶವುಳ್ಳ ವೆ ಸದ್ಭಾ) ಹ್ಮಣಂ 
(ನೀಶ್ಯಿಪು. ೮-೧೬-೫೭). [ಸೆಂ] 

ಅಹಿಧಾಮ (ನಾ). ಸರ್ಪಾಶ್ರಯ; ಶಿವ: ಶಾತ್ರವಭೀಮಾ ಶಾಶ್ವತ [25 
ನಾಮಾ ಕನದಹಿಧಾಮಾ . . . ಸಲಹು (ಉದ್ಭದೇ. ೬-೩೫). | 

[ಅಹಿ * ಧಾಮ] | [ಸಂ. ಅಹಿಮಹಿಲಾ] 

ಅಹಿಧೃಜ (ನಾ). - ಅಹಿಕೇತನ : ನಿಜಮತಮನೆನಗೆ ಮಾಜಲ್ಯಜಾತ | ಅಹಿರಣಿ (ನಾ). ಎರಡು ತಲೆಗಳನ್ನು ಹೊಂದಿರುವ ಒಂದು 
ದೊರೆಯಲ್ಲವಲ್ಲದಿರ್ದೊಡಮೆನ್ನಿಂ[ದ] ಜನಿಸಿ ನುಡಿಯಿಸಿದುವಹಿಧ್ವಜನೋ | ಬಗೆಯ ಹಾವು; ಇರ್ತಲೆಗ: “ದ್ವಿಮುಖಮಹಿರಣಿಯೆನಲ್ಯಿರ್ತಲೆಗ 
ವದೆ ಮುನ್ನೆ ನೆಗಟ್ಟ ದುಶ್ಚರಿತಂಗಳ್‌: (ಪಂಪಭಾ. ೯-೨೧) ; ಕೆಳೆಗೊಣ್ಣ | 30" ನಕ್ಕು? (ಮಂಗರಾ. ೧೧೮-೩). [ಸಂ. ಆಹೀರಣಿ] 
ನರಂಗೆ(ಚಿನ್ನುಲಂ] ಪಿಡಿದ ಚಲಕ್ಕಹಿಧ್ವಜನುದಾರತೆಯೊಳ್ಳಿಬಿ ಚಾರುದತ್ತ | ; ಅಹಿರಾಜ (ನಾ). = ಅಹಿನಾಯಕ : ಪೊಗಟಲ್ಯದನಹಿರಾಜಂಗಮರಿಬು 
ನೆನ್ನಡೆ ಸಲೆ [ಮೆಲಸ್ವಿ] ಬಣ್ಣಿಸುವರಾರ್ಗ್ಗಳ ರಾಜಿತ ರಾಜಪೂಜ್ಯನ ೦. (ಶಾಂತಿಪು. ೩-೬ ರ) ; ಆಹಿರಾಜಂ ದ್ವಿಸಹಸ್ರಜಿಹ್ವನಜ*ಯಂ ವ್ಯಾವರ್ಣಿ 
(ಸೌಇಇ. XX, ೩೧-೧೪ ; 10445). [ಅಹಿ ಧ್ವಜ] [ ಸಲ್‌ (ಜಗನಿ. ೨-೩೭). [ಅಹಿ * ರಾಜ] 

ಅಹಿನಾಯಕೆ (ನಾ). ೧. ಸರ್ಪರಾಜ; ಆದಿಶೇಷ : ಅಹಿನಾಯಕ | " ಅಹಿರಾಜಾತ್ಮ £ಸು]ಜೆ (ನಾ). ವಾಸುಕಿಯ ತಂಗಿ; ಜರತ್ಸಾರು: 
ನಟ್‌ಯಂ ಪೇಬಲುಲಿಕಿದನದನೆತ್ತಜಕಿವೊಂ (ಶಾಂತಿಪು. ೪-೧೧೩). iss’ ಅಹಿರಾಜಾತ್ಮ£ಸು]ಜೆ ಮಂತ್ರತಂತ್ರವಜಕಿದಾಣ್ಮಂ ಪೋಗೆ ತಾಂ ತಂದಳೇ 
೨. ವಾಸುಕಿ. [ಅಹಿ * ನಾಯಕ] ( |. (ಸೋಮೇಶ. ೯೨). [ಅಹಿರಾಜ + ಅನುಜೆ) 

ಅಹಿನಿಕೆರ (ನಾ). ಎ ಅಹಿಕಟಕ ೨: ಗರುಡನುಬ್ಬಟಿಗಹಿನಿಕರ ಜರ್ರು | | ಅಹಿರಿ "ಆಗ್ಳು' ಸರಾ. 
ರಿತವಾದವೊಲು (ಕುವ್ಯಾದ್ರೋ. ೧೬-೧೨). [ಅಹಿ ನಿಕರ) | i ಅಹಿರ್ಬುಧ್ದ್ಯ (ನಾ). ಈಶ್ವರ; ಶಿವ: “ಅಹಿರ್ಬುಧ್ಧ್ಯಃ, ವಿರೂ 

ಅಹಿಪ (ನಾ). - ಅಹಿನಾಯಕ : ನವರತ್ನದ ವೇದಿಕೆಯಿಂದಲಳವಟ್ಟ i | ಪಾಕ್ಷಃ... ನೀಲರೋಹಿತ- ಈ ೪೫ ಮಹಾದೇವರ ಪೆಸರ್‌” 


120; 


| ಅಹಿಮಹಿಲೆ (ನಾ). ನಾಗಕುಲದ ಹೆಣ್ಣು ; ನಾಗಕನ್ನಿಕೆ (9). 


ಭವನದ ಬಹುರಚನೆಯನು ವಿನರಿಪಡಹಿಪಗಲ್ಲದೆ ಮಿಕ್ಕ ಕವಿಗಳ ನಿನಹಕ್ಕೆ 4 (ಹಲಾಯು. ೪-೧೩). [ಸಂ.] 

ಗೋಚರವಹುದೆ (ತ್ರಿಪುಸಾಂ. ೭-೭೯). [ಸಂ.] | (ಅಹಿವೈರಿ (ನಾ). ೧. ಹಾವುಗಳ ಶತ್ರು; ಗರುಡ. ೨. ವೃತ್ರಾಸುರನ 
ಅಹಿಪಕೆಂಕೆಣ (ನಾ). - ಅಹಿಕಟಿಕ ೧: ಶಂಕರನಹಿಸಕೆಂಕಣನಭವ| | ಶತ್ರು; ಇಂದ್ರ. "ಅಹಿವೈರಿವೈರಿ' ಪರಾ. [ಅಹಿ * ವೈರಿ] 

ನಕ್ಷರನು (ಬಸಪು. ೪೫-೩೩). [ಅಹಿಪ + ಕಂಕಣ್ಮ] । ಅಹಿವೈರಿವೈರಿ (ನಾ). “ಇಂದ್ರಜಿತು” (ಶಾಸಮಂ. ಕೋಶ) ; ನಾಗಾರಿ 


ಭೀಕರ ಸಾಮಂತನಿಕಾಯ 'ದೈತ್ಯಬಳವತ್ಯಂಸಾರಿ ಕೆಂಸಾರಿ ಸಂಗರೆ 
ರಂಗಳ್ಳಹಿವೈರಿವೈರಿಯೆನಿಪಂ ಸಾಮಂತ ನಾಗಾರ್ಜುನಂ (ಎಕ. ೪1, 
ತರೀಕೆ. ೪೨-೪೦ ; 1205). [ಅಹಿನೈರಿ* ವೈರಿ] 


ಅಹಿಪತಲ್ಪ (ನಾ). ಆದಿಶೇಷನನ್ನು ಹಾಸಿಗೆಯಾಗಿ ಉಳ್ಳವನು | ; 
ವಿಷ್ಣು: ನವಗಾದೀ ಖೇದಮಂ ಬಿನ್ನವಿಪನಹಿಪತಲ್ಪಂಗೆ (ಜಗವಿ. ೧-೩೫). | 45! 

ಣ ಸ ಗ 
[ಅಹಿಪ + ತಲ್ಪ] ! | 

33 


ಅಹಿಶೀರ್ಷ ೫೧೪ 
ಅಹಿಶೀರ್ಷ (ನಾ). ಹಾವಿನ ತಲೆ; ಹೆಡೆ: ಉತ್ಕಟತಟತ್ತತಿಯು! | 
ಶೃಣಿತಾಹಿಶೀರ್ಷರತ್ನ ಜ ಫೃಣಿಮಾಲೆ ಫಾಲಶಿಖಿ ಮೇಘ ಶಿಖಾವಹನಾಗಿ. | 
ide ಗಜರಿಪುವೋಲ್‌- ಘನಾಗಮಮದೇಂ ಬಗೆಗೊಂಡುದೊ ನೋಟ | | 
ಕರ್ಕಳಾ (ರಾಜಶೇ. ೮-೧೦೭). [ಅಹಿ * ಶೀರ್ಷ] | | 
ಅಹಿಸಾಯಕ (ನಾ). ಸರ್ಪಬಾಣ; ಸರ್ಪಾಸ್ತ್ರ : ವೃಥಾ ರಾಧೇಯ | | 
ಮದವೇಕಿನ್ನು ನಿನಗಹಿಸಾಯಕದ ಸಾವಿನಲಿ dR ನೆತ್ತ ರಲಿ! i 
- ಎನುತ ತೆಗೆದೆಚ್ಚನಾ ಪಾರ್ಥ (ಕುವ್ಯಾಕ. ೨೬-೭). | 
ನು + ಸಾಯಕ] 
ಆಹಿಹಯ (ನಾ). ಹೈಹಯವೆಂಬ ಕುಲ: ಸಜಾ ಸಷ 1 
ರನಹಿಹಯಕುಳಕಮಳ ಮಾರ್ತಣ್ಣಂ (ಕ ಇ ಆ. ೩-೭-೨೫೭; 1062); 
ಇತರ ರಾಜಪುತ್ರ ಕುಲಗಳೊಡನೆ ಹೆಣಗಾಡುತ್ತಲಿದ್ದ WK ್ಪಉ 
(ಹೈ ಹಯ) ಅಥವಾ ಕಲಚೂರ್ಯಕುಲದವರು. ಈ "ಸಮಯವನ್ನು | 
ಸಾಧಿಸಿದರು (ಭಾಇಪ್ರ. [< ಸಂ. ಹೈಹಯ) | 
ಅಹೀಂದ್ರ (ನಾ). ೧. -ಅಹಿನಾಯಕ: ೧. ತಳಮನಹೀಂದ್ರರುಂದ್ರಫಣ 
ನೆಂದು... ಧರಿತ್ರಿ ಬಂದು ನಿಶ್ಚಳತೆಯಿನಿರ್ಪಳಲ್ತೆ ಭುಜಮಂಡಳದೊಳ್‌ 
ವಸುಧಾಧಿನಾಥನಾ (ಡಂದ್ರಪು. ೩-೨೧). ೨. [ಜೈನ] ನಾಗರಾಜ: 
ಸಿಡಿಲಿಂ ಮಿಂಚಿಂ ಮೊಟಗಿಂ ಪಡೆಗುಳ್ಳಂ ಪಡೆವಹೀಂದ್ರರೆರ್ದೆಗಿಡುವಿನೆಗಂ 
ಸಿಡಿಲಂ ಮಿಂಚಂ ಮೊಟಗುಮನೊಡನೆ ತೆರಳ್ಳಿದುವು ಜಯನ ಶರನಿಕ 
ರೆಂಗಳ್‌ (ಆದಿಪು. ೧೩-೬೨); ನತದಿನಿಜೇಂದ್ರಾಹೀಂದ್ರ ವಾಸುಪೂಜ್ಯ 
ಜಿನೇಂದ್ರಾ (ಸುಕುಮಾ. ೪-೪೯). [ಅಹಿ * ಇಂದ್ರ] 
ಅಹೀಂದ್ರಕೇತನ (ನಾ). - ಅಹಿಕೇತನ : ಪಗೆ ಪೊಲ್ಲ ಪಾಂಡುನಂದನ | 
ಕೊಳಹೀಂದ್ರಕೇತನನ ಜೂದಿನ ಗೆಲ್ಲಮದೆಂತುಟಿನ್ನ ನಂಜಿನ ಸವಿ | 
'ಯಂತುಟಿಂದೊಡಿನಿಸಂತದೊಳಂತಕನಲ್ಲಿ ಗಟ್ಟುಗುಂ (ಪಂಪಭಾ. ೬-೩೫). 
[ಅಹೀಂದ್ರೆ + ಕೇತನ] 
ಅಹೀಂದ್ರಲೋಕ (ನಾ). ನಾಗರಾಜನ ಲೋಕ; ನಾಗಲೋಕ : [25 
ಅಲ್ಲಿಯ ಮಾಲೆಗಾರ್ಶಿಯರ್‌ ಮಿಗುವರಹೀಂದ್ರಲೋಕದೆಳವೆಂಡಿರಂ 
(ಚಂದ್ರಫ. ೧೧-೬೧). [ಆಹೀಂದ್ರ * ಲೋಕ] | 
ಅಹೀನ (ಗು). ೧. ಹೀನವಲ್ಲದ ; ಉತ್ತಮವಾದ : ಮಹಿಪತಿಭೋಗ | 
ಪ್ರಕರಮನಹಿಪತಿ ಭೋಗೋಸಪಮಾನಮೆಂದಜ್‌ದಂತರ್ಬಹಿರರ್ಥನಿಚ | 
ಯಮಂ ತೊಆಕೆದಹೀನ ಜೈನೇಂದ್ರರೂಪಮಂ ಕೆಯ್ಯೊಂಡಂ (ಶಾಂತಿಪು. |30| 
೯-೨೭೬) , ವಸುಧೆಗೆ ಸಂದಹೀನರಿಪುವರ್ಗಮನೋಡಿಸಿ (ಕಾವ್ಯಾವ. ೬೪೪). | 
(ನಾ). ೨. ಸರ್ಪರಾಜ; ವಾಸುಕಿ. ೧,೨ : ಉಲ್ಲಸದಹೀನಾಲಂಕೃತಂ 
ಮೂರ್ತಿ... ದೇವಗಣಪಂ ರಕ್ಷಿಕ್ಕೆ (ಜಗವಿ. ೧-೫). | 
(ಸೆಂ. (ಕ ಹೀನ; ಅಹಿ + ಇನ)] | 
ಅಹೀನಕಾನ್ವಿತ (ನಾ). ೧. ಸರ್ಪರಾಜನೆಂಬ ಬಿರುದಿನಿಂದ ಕೂಡಿ! 3 
ದವನು. ೨. ಹೀನತೆಯಿಲ್ಲದನನು; ಉತ್ತಮಗುಣದಿಂ A 
ಯುಕ್ತನಾದವನು. ೧,೨: ಅಹೀನತಾನ್ವಿತನಾಗಿಯುಂ ಅನುಕ್ರಮ | 
ಸಮೇತನುಂ (ಚಂದ್ರಪು. ೨-೭ ವ). 
[ಸಂ. (ಅಹಿ + ಇನತಾ * ಅನ್ವಿತ; ನ- ಹೀನತಾ - ಅಸ್ವಿತ)] 
ಅಹೀರಣಿ (ನಾ). - ಅಹಿರಣಿ: “ಅಹೀರಣಿಯೆಂಬುದು ಇರ್ತಲೆ|* 
ಗುಯ್ಕ? (ಹಲಾಯು. ೧೦೬-೨೧). [ಸಂ.] 
ಅಹೀಶ್ವರ (ನಾ). ೧. ಸರ್ಪರಾಜ. ೨. [ಜೈನ] - ಅಹೀಂದ್ರ ೨: 
ಅಹೀಶ್ವರಂ ವಿಭವವರ್ಣನೆಯಿಂದೆ ಧನೇಶ್ವರಂ ವಿನೂತನ ಧನದಾನದಿಂ | 
ನೆರೆದರೇಂ ಸಲೆ ಮೇಘರಥಂ ಸಪುಣ್ಯನೋ (ಶಾಂತಿಪು. ೯-೪೩). 
[ಅಹಿ * ಈಶ್ವರ] 
ಅಹುದು, "ಆಗ್ಗು' ಪರಾ, 


೩೨೫). 


5 


20 


[ 
| 


ಅಹುಬಲ (ನಾ). ಒಂದು ಊರಿನ ಹೆಸರು 


| ಅಹೇರು, (ನಾ). ಶತಾವರಿ ಗಿಡ; ಆಷಾಢಿಬೇರು. “ಪಿ 


ಅಹೇರ್ಕು 


ಅಹುದ್ದು, ಹವುದು, ಹದು (ಅ). ಇತರರು ಆಡಿದ ಮಾತಿಗೆ 
ಅಥವಾ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಉಂಟು, ದಿಟ, ಸತ್ಯ 
ಎಂಬ ಅರ್ಥ ಬರುವಂತೆ ಸಮ್ಮತಿಯನ್ನು ಸೂಚಿಸುವ ಒಂದು 
ಕ್ರಿಯಾರ್ಥಕ ಅವ್ಯಯ :: ಅಹುದು ಸಂಜಯ ಶೋಶಶಿಖಿ ನೆಜಕಿ ದಹಿಸಿ 
ತೆನ್ನನು ಬೆಂದ ವಸ್ತುಗೆ ದಹನವುಂಟೀ ಎಂಬ ನಾಣ್ಣುಡಿ ನಮ್ಮೊಳಾದು 
ದಲಾ (ಕುವ್ಯಾಶ. ೧೨೬) ; ಅಹುದು ಮತ್ತೇನಿಳೆಯ ಜನ ನಿಗ್ರಹವ 
ದಾರವರಿಂದ ಬಳಿಕೀ ಮಹಿಗೆ ಬಂದ ವಿರೋಧವಾವುದು ಹೇಳಬೇಕೆನಲು 
(ತೊರರಾ. ೧-೮-೧೬) ; ಅಹುದು ಸ್ವಾಮಾ, ಅದೊಂದನ್ನೇ ಒಯಿದಿದ್ದೆನು 
(ಮುಂಬಯಿ. ೪-೫೨). ಹವುದು : ಹವುದೆಂದರೆ ಬಯ್ಕುತ್ತಾನೆ, ಅಲ್ಲ 
ಎಂದರೆ ಹೊಡೆಯುತ್ತಾನೆ (ಗಾದೆ). ಹೌದು : ಹೌದು ಹೌದು ಅವಳು 
ಯಾವಾಗಲೂ ಹಾಗೆಯೇ (ಆರ್ಯಕ. ೧೧) ; ಹೌದಪ್ಪನ ಚಾವಡಿಯಲ್ಲಿ 
ಹೌದಪ್ಪ, ಅಲ್ಲಪ್ಪನ ಚಾವಡಿಯಲ್ಲಿ ಅಲ್ಲಪ್ಪ (ಗಾದೆ). ಓ ನಡುಗನ್ನಡ 
ಮತ್ತು ಹೊಸಗನ್ನಡದಲ್ಲಿ ಈ ಶಬ್ದ ಅವ್ಯಯದಂತೆ ಪ್ರಯೋಗ 
ವಾಗಿದೆ. 
ಅಹುದಹುದು (ದ್ವಿ ರು ಕ್ಷಿ): ದೇವನಕ್ಕಟಿ ವೀರನಹುದಹುದೀ 
ವಿಪಿನದೊಳಗೊಬ್ಬನುಂ ಬಿಡದಾವಗಂ ತಾನಿಪ್ಪನಾಗಿ ವಿಚಾರಮುನು 
ನುಳಿದು (ಬಸಪು. ೧೬-೭) ; ನೋಡಿ ಭುಗಿಛುಗಿಲೆಂಬ ಕೋಪಂ ಮೂಡಿ 
ಯಹುದಹುದಾ ಉಮಾಪತಿ ಬೇಡಿದನೆ ಮಾಂಸವನು ತನುಜನನಿಕ್ಕಿದನೆ 
ಸೆಟ್ಟಿ (ಬಸಪು. ೨೫-೨೧). ಅಹುದಾಗು - ಒಪ್ಪಿಗೆಯಾಗು : ಅಹು 
ದಾದರಹುದೆನ್ಸ್ಟಿ ಅಲ್ಲವಾದರಲ್ಲವೆನ್ನಿ (ಕನಕ. ೧೩೧ ಪ). ಅಹುದೆನಿಸು ಎ 
ಮೆಚ್ಚಿಸು: ಬವರವಾದರೆ ಹರನ ವದನಕೆ ಬೆವರ ತಹೆನವಗಡಿಸಿದರೆ 
ಹಿ ಸಡೆವೆನು ಹೊಕ್ಕ ಡೆಹುದೆನಿಸುವೆನು ಭಾರ್ಗವನ (ಕುವ್ಯಾದ್ರೋ. 
೪-೫೬); ಸಂತಸವು ಬ ದೇವಕಿ ಪುತ್ರನನು ತಾನನುನಯದಿ 
ನೋಳ್ಪುಜ್ಜುಗನನೋಪನೊಳೊಡಂಬಡೆ ಪೇಳ್ದಳಹುದೆನಿಸಿದಳು ಹಲಧರನ 
(ಸಾಳ್ವಭಾ. ೧೨-೨). ಅಹುಜಿನ್ನು - ಒಪ್ಪು ; ಮೆಚ್ಚು : ಅಹುದಾದರ 
ಹುದೆನ್ನಿ ಅಲ್ಲವಾದರಲ್ಲವೆನ್ನಿ (ಕನಕ. ೧೩೧ ಸ). [ಆ ಅಪ್ಪುದು (ಆಆಗ್ಳು)) ' 
; ನೀರ ಥಡಿ ಅಹುಬಲ 
ನಾರಸಿಂಹಸ್ವಾಮಿಯ ದೇವಸ್ಥಾನದ ಮುಂದೆ ನಿಲ್ಲಿಸಿದ ಶಾಸನದ ವಿವರ 
(ಎಕ. ೫1, ದಾವಣ. ೧೬೪-೨; 1698). [ ಈಗಿನ ಅಹೋಬಲ ಎಂಬ 
ಊರಿನ ಹೆಸರು. [ಆ ಸಂ. ಅಹೋಬಲ] 
ಅಹೆವು "ಆಗ್ಕು' ಪರಾ 
ಅಹೇತು (ಗು). ೧. ಕಾರಣವಲ್ಲದ. ೨. ಕಾರಣವಿಲ್ಲದ. (ನಾ). 
೩. [ಕಾವ್ಯಮಾ] ಅತಿಶಯವೆಂಬ ಅಲಂಕಾರದಲ್ಲಿ ಒಂದು ಭೇದ: 
ವಿರೋಧಮುತ್ರೇಕ್ಷೆ ವಿಭಾವನಾಹ್ವಯಂ ತಿರೋಹಿತಂ ಪೂರ್ವಮಹೇತು 
ತದ್ಗುಣಂ ಪರಸ್ಪರಾಸಂಗತಿಕಂ ವಿಶೇಷಮುಂ ನಿರೂಪ್ಯಮಾಣಾತಿಶಯ 
ಪ್ರಭೇದಮುಂ (ಕಾವ್ಯಾವ. ೭೨೬). "ಅಹೇತುಕ' ಪರಾ. [ಸಂ] 
ಅಹೇತುಕ (ಗು). ೧. ಕಾರಣವಿಲ್ಲದ; ನಿಷ್ಠಾರಣವಾದ. 
.= ಅಹೇತು ೩: ಸ್ವನಿಮಿತ್ತದೊಳಂ ಕಾರ್ಯಂ ಜನಿಯಿಸದಿರ್ಪಿರ 
ವಹೇತುಕಂ ಪೆಸರಕ್ಕುಂ (ಕಾ ವ್ಯಾವ. ೭೪೧); ಅಹೇತುಕಕ್ಕೆ॥ ಪೆತ್ತುಂ 
ತೆಳ್ಚಆಕಿಯದ ನಡು ಮುತ್ತುಂ ಬೀಟದ ಪಯೋಧರಂ ಮುನಿದುಂ 
ಚೆಲ್ಹೊತ್ತರಿಪ ನಗೆಮೊಗಂ ಮೆಯ್ವೆತ್ತಿರೆ ಕರಮೊಪ್ಪಿದಪ್ಪರಲ್ಲಿಯ ಪೆಂಡಿರ್‌ 
(ಕಾವ್ಯಾವ. ೭೪೪). [ಸಂ.] 
ಲಪಿತ್ಪರ, 
ಆಸಡಿ” (ಅಮರ. ಟೀಕೆ). 


[ಸಂ.] 


45| ಅಹೇರ್ಕು (ನಾ). ಶುಭಕಾರ್ಯಗಳಲ್ಲಿ ಕೊಡುವ ಉಡುಗೊಕಿ, ' 


[ದ ಮರಾ. ಅಹೇರ್‌) 


ಅಹೋ 


ಅಹೋ, ಹೋ (ಅ).ಆಶ್ಚರ್ಯ, ವೇದನೆ, ಸಂಬೋಧನೆ, ನಿವಾರಣೆ, | |-ಅಳ್ಳ್‌,- -ಅಳ್ಳು (ಪ್ರ). ಸಿ 


ಮೆಚ್ಚಿಗೆ ಮುಂತಾದ ಅರ್ಥಗಳನ್ನು ಸೂಚಿಸುವ ಅವ್ಯಯ: H 
ಹೋ, ಅಹೋ, ಓಹೋ, ಹೋಹೋ - ವೇದನಾ ನಿವಾರಣಯೋಃ | 
(ಶಬ್ದಾನು. ೨೧ ವ್ಯಾಖ್ಯಾ). (1) ಆಶ್ಚರ್ಯ ಕೈ: ಸುರಟೀರೀಸಿನಜೆಂ | 
ದಿವಿಜರಹೋ ದಾನಶ್ರುತಿ ನೆಗಟ್‌ ನೆಗಟ್ಣ ಪಂಚಾಶ್ಚರ್ಯಂ (ಪಂರಾಮಾ. 
೯-೨); ಹದಿರಿಂದ ಕೂಗಿತ್ತಹೋ ಗಂಗೆ (ಗುರು ಚಾ. ೧-೧೬). (ii) 
ವೇದನೆಗೆ: ಅಹೋ. . ಹುನುನ್ಯ ಭವದ ಸುಖಮೆಂಬ ಪುಲ್ವ ನಿಯೊಳ್‌ ; 
ಸಿಲ್ಕಿ ಶಿನಸುಖವನೆಯ್ದಿಸುವ ಸಚ್ಚಾರಿತ್ರ ದಿಂ ಬಲಸ್ಸಿದೆಂ (ವಡ್ಡಾ ರಾ. 
ಗಃ ಅಹೋ ಕಷ್ಟಂ ಸಂಸಾರಮೆಂದು ಸಿ ದ್ಧ್ದಾ ರ್ಥ ಭಟ್ಟಾ ರರ್‌ 
(ವಡ್ಡಾ ರಾ. ೪೮-೨೪) ; ಹರನ ಭಕ್ತೆ ನನೊರ್ಮೆ ಪಳಿದವಂ ಯುಗಕೋಟ 
ವರಮಹೋವಿಸ್ಟಿಯೊಳ್‌ ಕ್ರಿಮಿಯಾಗಿ ಪುಟ್ಟಿ (ಪದ್ಮರಾ. 
(iii) ಸಂಬೋಧನೆಗೆ : *ಬೇಹವಚನವಾಸರಂ ಕರೆಹಮೆಂಬಿವಹೋಯೆ 
ನಿಕ್ಕು” (ನಾನಾರ. ೧೫೦. ಹೋ: (1) ಸುರವಂದಿಗಳಿಂ ಹೋ 
ಹೋಯಿರೆ ಯೆನಿಸಿದುದಾಟಮಿಂತು ನೀಲಾಂಜನೆಯಾ (ಆದಿಪು. ೯-೩೯). 
(೧) ನಿವಾರಣೆಗೆ: “ಸವನಿಪುಗೋಹೋ ಹೋ ಎನೆ ನಿವಾರಣಾರ್ಥಂ? 
(ಶಮದ. ೩೦೯); ದೇವನೀಂ ಬೆಸಸಿದರ್ಕಾವಾವೆ ಹೋ ಸಾಲ್ವೆವೆಂದು 

, ಇಳೇಶರ್‌ ಗರ್ಜಿಸಲ್‌ (ಜಗವಿ. ೭-೪೬) ; ಈತನಾರರ್ಜುನನೆ ಹೋ | | 
ಹೋ ಮಾತು ಮಾಣಲಿ ಮಾಣಲಿ (ಕುವ್ಯಾಆ. ೭-೩೯). (೪) ಮೆಚ್ಚಿಗೆಗೆ: | 
ಅರೆ ಹೋಯಜ ಬಾಪ್ರೆಂದು ಹರಿಗನೆಂ ಗುರು ಪೊಗಟ್ಹಂ (ಪಂಸಭಾ.| | 
೨-೬೦) ; ಬಸವಣ್ಣನ ಬಿಂಕದ ಭಾಷೆ ಭಾಷೆ ಹೋ ಬಸನನ ಸಿ್ಕೆ ನಿಷ 3. 
(ಬಸರ. ೮-೧). [.] i | 

ಅಹೋಧ್ವಾನ (ನಾ). ಅಹೋ ಎಂಬ ಧ್ವನಿ, --ಕೂಗು:| | 
ದೇವರಾರ್ವಹೋಧ್ವಾ ನನಿನಾದನೊಪ್ಪಿದುದು ರಾಜಿತ ರಾಜಗೃ ಡ್ರಾ 


5 


10 


೧೧-೧೧೧). 


| 

ದೊಳ್‌ (ಶಾಂತಿಪು. ೬-೭೪). ([ಸಂ.] | 
ಅಹೋರಾತ್ರ (ನಾ). ಹಗಲು ಮತ್ತು ರಾತ್ರಿ: “ಘಳಿಗೆ ಷಸ್ಪಿ | 
ಸಂಖ್ಯೆ ಗೆಯಾಹೋರಾತ್ರ ತ್ರಮಕ್ಕುಂ ” (ಮಂಗಳಾ. ಸತ [ಸo.] | 


ಅಹೋರಾತ್ರ 0 (ಅ). ಹಗಲೂ ಇರುಳೂ : ನಚ್ಚಿನ ನಾಕಿನಿಕಾಯಮು 
ಚರ ತ್ರಮೋಲಗಿಕುಂ (ಹಾಕ: ೧೦-೮೭) ; ಮಜ 
ಭೋರ್ಭೋರೆಂದಹೋರಾತ್ರ ಮುಮುಗದೆ ಕೊಳ್ವಲ್ಲಿ (ಸುಕುಮಾ. ೪-೯). | 
[ಸಂ. ಅಹೋರಾತ್ರ) 130 
ಅಹೋರಾತ್ರಿ, ಅಹೋರಾತ್ರೆ (ನಾ). - ಅಹೋರಾತ್ರ : ಅಹೋರಾತ್ರಿ 
ಯಲ್ಲಿ ನಿಮ್ಮ ಶರಣರ ಸೇವೆಯಲ್ಲಿರಿಸು ಕೂಡಲ ಸಂಗಮದೇವಾ (ಬಸವ. 
೮೮೦). ಅಹೋ "ರಾತ್ರೆ: “ಅಣುವತ್ತು ಗಳಿಗೆಗಳ್‌ ತಾಂ ನೆಜಕಿ | 
ದೊಡಹೋರಾತ್ರೆ” (ವ್ಯವಹಾ. ೫-೨೭). 
ಅಹೋರಾತ್ರೆ "ಅಹೋರಾತ್ರಿ' ನೋ. 135 
ಅಹ್ಮ (ನಾ). ಹಗಲುವೇಳೆ: “ಅಹ್ನವೆಂದೊಡದು ವೇಳೆಗಭಿಧಾನ | 
ಮಕ್ಕುಂ ೫ (ಮಂಗರಾ. ೨೦-೭). [ಆ ಸಂ. ಅಹನ್‌] 
ಅಪ್ರಿಮನ್‌ (ನಾ). ಆಸುರತತ್ತ್ವದ ಅಧಿದೇವತೆ: ಅಹಿ, 
ಮಾರ, ಕಲಿ, ಅಶ್ರಿಮನ್‌, ಸೈತಾನ್‌ (ಹೊಂಗಳು. ೩೭-೨೩). 
[+ ಪಾರ. ಅಶ್ರಿಮನ್‌] 
ಅಳ್‌, "ಅಟ್‌ ನೋ. | 
ಅಳ್ಕ್‌ "ಅಟ್‌? ನೋ. 
ಅಳ್ಕ್‌ (ಗು). ಕೋಮಲವಾದ; ಮೃದುವಾದ; ತೆಳುವಾದ. 
"ಅಳ್ಗಿತ್ತಿ?, "ಅಳ್ಮಿದುಳ್‌' ಪರಾ. (7) 
ಅಳ್‌, (ಗು). ಮಂದವಾದ ; ಗಟ್ಟಿಯಾದ. “ಅಳ್ಲಿಡಿ', "ಅಳ್ಗೆಸರ್‌”, |45 
"ಅಳ್ಮದ' ಪರಾ. [ದೇ. ॥ ತಮಿ. ಅಳ್‌, ಅಳ್ಳು ಇ ದಟ್ಟವಾಗು) 


ವೃತ್ತ, 


:40 


೫೧೫ 


[ಸಂ. ಅಹೋರಾತ್ರ] 
| ಅಳಂಕೆ, (ನಾ). ಜೋಡಣೆ ; ಸೇರುವೆ; ಅಳವಡಿಕೆ (?): ಕಾಂತಿಯಿಂ 


ಅಳಂಕೆಗೆಯ್‌, 


ಸ್ತ್ರೀಲಿಂಗಸಾಧಕ ಪ್ರತ್ಯಯ : ಕಂಡೊಸೆದಂ 
ಬನದೊಳಗೆ ಸ್ವಯಾ ಸ (ಕವಿರಾ. ೨-೩೮); ಮಲಯಜ 
ಚರ್ಚಿತೆಯಂ ಕೇವಲ ಧವಳಾಭರಣೆಯಂ ದುಕೂಲಾಂಬರೆಯಂ ಕೆಲ 
ದೊಳ್‌ ನಿಲೆಯುಂ ಜ್ಯೋತ್ಸಾನಿಲಾಸಡೊಳ್‌ ಬಗೆದೆನಿಲ್ಲ ನಲ್ಲಳನಿನಿಸಂ 
(ಕವಿರಾ. ೩-೯೩) ; ಸೌಂದರಾಂಗಿ ಸೌಂದರಿಯೆಂಬಳ್‌ . . . ಸುನಂದೆ 
ಗಂದು ನಂದನೆಯಾದಳ್‌` (ಆದಿಪು. ೮-೫೪) ; ಮಖುಗುವೆ ನಾನಿವಳ್ಳಿವ 
ಳವಂಗೆರಡಿಲ್ಲದ ನಲ್ಲಳ್‌ (ಆದಿಪು. ೧೨-೩೦) ; ಪೆಜಕನೊಸಲಳನಗಲದಿರಲ್‌ 
(ನೇಮಿಪು. ೬-೨೪) ; ಇನಿಯಳ್‌, ಕಿಜರಿಯಳ್‌, ಆಸಿಯಳ್‌ (ಶಮದ. 
೨೦೮೪ ಪ್ರಯೋ) ; ತಮತಮಗರುಂಧತಿಯಳನಸೂಯಳಾದಿಯಾದಮಳ 
ರುಷಿಸತ್ನಿಯರ್‌' ಸಂದಣಿಸಿ (ಪರಶು. ೧೫-೩೬); ಮೆಲ್ಲೆರ್ದೆಯಳ್‌, 
ನಿಡುವಣೆಯಳ್‌ (ಕೈಪಿಡಿ. ೩೫) ; ಅಲ್ಲಿದಳ್‌, ಎಲ್ಲಿದಳ್‌, ತೆಂಕಣಳ್‌, 
ಮೂಡಣಳ (ಕೈ ಬಿಡಿ. ೩೫). -ಅಳ್ಕು : ಕೂಸಿನ ರೂಪದಿ ನೋಸವ 
ಮಾಡಿದಗೆ.ದಾಸಿಯೊಬ್ಬಳು ಬೇಕೆ (ವಾದಕೀ. ೧-೬೭೬-೫). 


ಅಳ (ನಾ). (ಉಕ) ಮನೆಯ ಮೇಲ್ಸಾನಣಿಯ ಗಳುಗಳನ್ನು 


ಭದ್ರಪಡಿಸಲು ಅಡ್ಡಲಾಗಿ ಕಟ್ಟಿ ಹುರಿಯಿಂದ ಬಿಗಿಯುವ ಅಡ್ಡ 
ಪಟ್ಟ; ; ಅಡ್ಡ ಗಳ: ಗಳ ಜು ಇರಬೇಕಾದರೆ ಅಳ ಬಿಗಿಯಾಗಿ ಜಃ 
ಚೇಳು. (ಕೊಳ್ಳಿ). [?) 


| ಅಳಂಕರಣ "ಅಲಂಕರಣ' ನೋ. 


; ಅಳೆಂಕೆರಣಗೃಹ (ನಾ). ಅಲಂಕಾರ ಮಾಡಿಕೊಳ್ಳುವ ಮನೆ: ಬಂದ 

ಳಂದಳಂಕರಣಗೃಹಕ್ಕೆ ... ದೇವಿ ಲೀಲೆಯಿಂ (ಡಂದ್ರಫು. ೧೨-೭). 
[ಅಳಂಕರಣ (ಇ ಅಲಂಕರಣ) * ಗೃಹ] 

ಅಳಂಕರಿಸು "ಅಲಂಕರಿಸು? ನೋ. 

ಅಳಂಕ್ಕು (ಕ್ರಿ). ೧. ಬಣ್ಣವನ್ನು ಬಳಿ; ಲೇಪಿಸು (?): ಎಕೆವ 
ಮರಲ್ವ ಲಲ್ಲಯಿಪ ಕಾಲ್ವಿ ಡಿನೆಂಬುದನಿಂಬುಕೆಯ್ವ ಳಂಕರಣ ವಿಳಾಸಮಂ 
ಮೆಜಕೆ ವ ಮೇಳಿಸುವಂದಿನ ರೂಪು ಶಾಸನಂ ಬರೆದುದು ಬರ್ಚಿಸಿತ್ತ 
ಮರ್ದುದಲ್ಲುದಳಂಕಿದುದು (ಪಾ ಕಾಂ. ಅಡಂಗಿದುದು]ರ್ಚಿ ಪೊಕ್ಕು 
ಬೇರ್ವರಿದುದು ಬೆಚ್ಚುದಚ್ಚಿಆಿದುದೆನ್ನೈರ್ದೆಯೊಳ್‌ ಲಲಿತಾಂಗದೇವನಾ 
(ಆದಿಪು. ೩-೪೩). ೨. ಒತ್ತಾಗು; ಅಂಟು: ವಸಂತ ವಲ್ಲಭನ ತೇಜ 
ದೋಜೆಯಂತೆ ಕೆಂದಳಿರಳಂಕಿದ ಕಂಕೆಲ್ಲಿಯ ಕಂಸುಂಕುಜುಗಳ 
(ಅನಂಪು. ೧೧-೯೦ ವ). [ಆ ಸಂ. ಆಲೇಖ್ಯ] 

ಅಳಂಕ್ಕು "ಅಳುಂಕು' ನೋ. 

ಅಳಂಕ್ಕು (ನಾ). “ಒಂದು ಜಾತಿಯ ಪ್ರಾಣಿ, ಚಿಪ್ಪುಹಂದಿ” 
(ಸಿರಿಕೋ). [?) 

ಅಳಂಕೃತಿ "ಅಲಂಕೃತಿ > ನೋ. 


ತಳತಳಿಸುವ ಕಾಂಚಿ ಕಿಂಕಿಣಿಯಳಂಕೆಯೊಳೇಂ ಕರಮೊಪ್ಪುತಿರ್ದುದೋ 
(ನಳಡಂ. ೩೧೬). [ಆ ಅಳಂಕ್ಕು?) 
ಅಳಂಕ್ಕೆ, ಅಳಕ್ಕೆ (ನಾ). ತಲೆಯ ಕೂದಲು : ಹಳದಿಯನುಟ್ಟು 
ವೇಣಿಯನಳಂಕೆಗೆ ಸಿಕ್ಕಿ... ಓಕುಳಿಗನುವಾದರಂಗನೆಯರಂಗಜಭಿತ್ತಿಯ 
ಚಿತ್ರವೆಂಬಿನಂ (ನಳಚಂ ೪೭೩). ಅಳಕ್ಕೆ: ಅಳಕಕ್ಕಳಕೆ ಎಂದು ಎದಂತ 
ದೊಳಿರ್ದುಂ ಲಿಂಗಮಕ್ಕುಂ (ಶಮದ. ೯೩ ಪ್ರಯೋ). 
[ಆ ಸೆಂ. ಅಲಕ] 


ಅಳೆಂಳೆಗೆಯ್‌, (ಕ್ರಿ). ಅಂಟಿಸು; ಜೋಡಿಸು; ಅಳವಡಿಸು: 


ತೊಡವನಳಂಕೆಗೆಯ್ವ ಜನವಶ್ಶವಿಭೂತಿಯನಿಟ್ಟುಕೊಳ್ವ ಕನ್ನಡಿಗಳನೊಪ್ಪಿ 


ನೋಟ್ಟ . ಉಜ್ಜು ಗದೊಳಿರ್ದುದು ಚಾಪಳೆ ಭೂಪಸಂಕುಳಂ 
(ನಳಚಂ. ೩೧೦). [ಅಳಂಕ್ಕೆ * ಗೆಯ್‌ (ಆ ಕೆಯ್ಕ್‌)) 


ಅಳೆಂಕೆಗೆಯ್ಸ್‌ 


ಅಳಂಕೆಗೆಯ್‌ (ಕ್ರಿ). ಪರಿಹಾಸಮಾಡು (?): ಆ ಸೊಪ್ಪಾದುದು | | 
ಕೋಡಗಂ ಸೆಳೆದುದೇ ಮ್ಳೈ ಬಾಸುಟಕೀಟ್ವ ನ್ನ್ನ ಗಂ ಪಆ್‌ದತ್ತ ಕ್ಕ ಟಿ ಪೊಕ್ಕು ! 
ಕೇದಗೆಯೆ ಪೂಾಗೊಯ ಲೈ ರಾಟಿ ತುಜುಗಲೊ ಸೆಡವು ತಂಗೆ | 
ಬಲ್ಲಿತೆ ಬಿಸಿಲ BS MS ನಿನ್ನ ನೆಂದಟಾದುತ್ತಾ ಹಿಯಳಂಕೆ | 
ಗೆಯ್ಮು ಸಖಿಯಂ ತನ್ವಂಗಿ ಕಣ್ಣೇ [ಸಾಕಾಂ. ಣ್ಬೀ] ಜಕಿದಳ್‌ (ಸು. | 5 
೧೧-೬೨). [ಅಳಂಕೆ? * ಗೆಯ್‌ (ಆ ಕೆರ್ಯ)] | 
ಅಳಂಕೆಗೊಳ್‌ (ಕ್ರಿ). ೧. ಅಂಟರು; ಸೇರಿರು; ಅಳವಟ್ಟಿರು: ತುದಿ; | 
ಯೆಯ್ದಿ ತ್ರೆ ನಗೆನ್ನ ಪೂಜೈ ನಿನಗಂ ಪಕ್ಕ €ದಯಂ ಟಂ 
ಧಾತ್ರ ಂಗಮಳಂಕೆಗೊಂದು ಪಿರಿದುಂ ಚಿಂತಾಂತರಂ ಪೋಯ್ತು ಕೂಡಿ | 
ದುದಾ ಶ್ರೀಮತಿಗಂ ಮನೋರಥಫಲಂ (ಆದಿಪು. ೪-೧೮) ; ನೇರ್ವಟ್ಟಾ | 
ನರನಾಥನ ಕೂರ್ವಾಳೊಳಳಂಕೆಗೊಂಡ ಧಾರಾಜಲದೊಳ್‌ ಬೇರ್ವರಿದಿರೆ 
(ಚಂದ್ರಪು. ೩-೨೦); ವಿಗ್ರಹೋಜ್ಚನದೊಳಳಂಕೆಗೊಂಡು ಸಲೆ ಸದ್ರತಿ 
ಯೊಳ ನೆರೆದು... ಸಮಸ್ತ ಭೂಜನದ ಮನಕ್ಕೆ ತನ್ನೊಳನುರಾಗಮ 
ನಾವಗಮುಂಟುಮಾಡುವಂ (ಚಂದ್ರಪು. ೭-೩೬) ; ಸ್ವರಡೊಳ್‌' ಪದ | 
ಜೊಳ್‌ ತಾಳಡೊಳಿರದವಧಾನದೊಳಳಂಕೆಗೊಂಡಿರೆ ರಾಗೋಚ್ಚರಣಲಯ 
ಗೀತಮಾಯ್ತಚ್ಚರಿ ತದ್ದಂಧರ್ವವಿದ್ಯೆ ಸುರೆಸುಂದರಿಯಾ (ಚಂದ್ರಪು. | 
೧೧-೧೪೦) ; ಕಣ್ಗಳಂತೆ ಬೆಳ್ಳೆಳಗನಳಂಕೆಗೊಂಡುವು (ಅನಂಪು. ೧೨-೭೭) ; 
ನೊಸಲೊಳಳಂಕೆಗೊಂಡಿಕಿ ಮನಂ ಮನದಲ್ಲಿಯೆ ವಾಯುಪಂಚಕಂ | 
ವಿಸುಕದಡಂಗೆ ಕಣ್ಣ ಳರೆ ಮುಚಿ ಸ್ಲಿದವೊಲಿರೆ (ಮೈ ಆರಿ. ೧೯೪೦, ೧-೫೨; | 
| 
| 


4 


3 


1300). ೨. ದೊಕೆಕೊಳ್ಳು ; ; ಉಂಟಾ ಗು: : ಇದು ನೆಲನಾಗಸಂ | 20 
ದೆಸೆಯಿರುಳ್ಟಗಲೆಂಬ ವಿಕಲ್ಪ ಚ ಚಿತ್ತದೊಳಮಳಂಕೆಗೊಳ್ಳ ವಿಸುಜಾಲ | 
ಮಯಂ ಬಗೆನೆಂದು ವಿಶ್ವಮೆಂಬಿದೆ ದೊರೆಳೊಳ್ಳುಂ (ಚಂದ್ರ ಪು. RE 
ಅಶ್ಚರ್ಯಮಕಂಕೆಗೊಳ್ತಿನಮಳಂಕರಿಸಿದಾಗಳ್‌ (ಅನಂಪು. ೬-೪೮ ವ). 
೩. ಚಿತ್ರಿತವಾಗು: ಪರೆಯಂ ವರ್ಣಮಳಂಕೆಗೊಂಡ ನಯವತ್ಕಾಶ್ಚರ್ಯ 
ಎ೩.) ಭೇದಂ ಲವಮಿಲ್ಲದಾತ್ಮಜೆಯೆ ದಲ್‌ a 
ಬಂತೆ ಬಿತ್ತರಿಸುತ್ತಿರ್ಪ ತದೀಯ ಚಿತ್ರ ಪಟನುಃ. ನೋಡುತ್ತುಂ (ಕುಸುಮಾ. 
೧೫-೭೦). [ಅಳಂಕ್ಕೆ * ಕೊಳ್‌] | 
ಅಳಂಕೆಗೊಳಿಸು, ಅಳಕೆಗೊಳಿಸು (ಕ್ರಿ). ೧. ಸೇರಿಸು ; ಅಳವಡಿಸು; 


25, 


ಹೊಂದಿಸು: ಅರಿಬಳಸ್ರಹರಣ ನಿವಾರಂಗಳಪ್ಪಾಳ್ವಜಕಿಯ ತುಜುಗಲಂ 
ತುಜುಂಬುಗೊಳಿಸಿಯುಂ... ಆಂಕುಶಂಗಳನಳಂಕೆಗೊಳಿಸಿಯುಂ |3 
(ಪುಷ್ಪಪು. ೭-೬೯ ವ). ೨. ದೊರೆಕೊಳಿಸು; ಉಂಟುಮಾಡು: 
ಲಾವಣ್ಕರಸದಿಂದ ನುಣ್ಣಿಸಿದಂತೆ ಮಂದಗಮನೆಯ ಸೌಂದರ್ಯ 
ಮಾಶ್ಚರ್ಯಮನಳಂಕೆಗೊಳಿಸೆ (ಅನಂಪು. ೨-೫೪ ವ). ಅಳೆಕೆಗೊಳಿಸು: 
೧. ಪರಕಾಯಪ್ರನೇಶಂಗೆಯ್ವಂತೆ ಮನಕ್ಕೆ ಮನಮನಾಂಕೆಗೊಟ್ಟು 
ಮದಕರಿಯ ಮೇಗಣ ಬದಗನಂತೆ ಮೆಯ್ವ ಡಾ ಸಂದಳಕೆಗೊಳಿಸುವನಂತೆ 
ತನ್ನಿಚ್ಛೆಗೆ ತಂದು ಮತಿಯಂ ಮೊದಲ್ಲಿಡಲೀಯದೆ (ಲೀಲಾನ. ೪-೭೧ ವ). | 

| 

I 


35 | 


[ಅಳಂಕೆಗೊಳ್‌ + -ಇಸ್ಕು] 
ಅಳೆಂಕೆವೆಲ (ಕ್ರಿ). ಜೋಡಣೆಯನ್ನು ಪಡೆ, ಹೊಂದು; 

ಕೂಡಿರು; ಸೇರಿರು; “ಅಳಂಕೆವೆತ್ತಿ ರಚಿತ ತ್ರಿತವಾಗು” (ಸುಕುಮಾ. | 
ಕೋಶ) : ಕಳಿಕೆಗಳಿಂ ಪೂದುಜುಗಲಿನಳೆಂಕೆವೆತ್ತಿರೆ ಬಸಂತದೊಳ ಶೋಭಿ [40] 
ಸುವಂದೆಳಮಾವಿನ ತೆಆದಿನಡೇಂ ವಿಲಾಸ ಯೌವನ ವಿಭೂತಿಯಂ ತಾಳ್ಗಿ | | 
ದನೋ (ಸುಕುಮಾ. ೧೦-೬೨); ಚಂಡಗಜಾರೋಹಕರುದ್ದ ಸ್ಲಂಡವೇದಂಡೆಂ | 
ಗಳನಳಂಕೆವೆತ್ತ ೦ಕುಶಮನಿಕ್ಕಿ ಜಂಕಿಸಿ ಭೋಂಕನಣೆದಾರ್ದು ಹಾ | 
ಕೂಂಕಿ ನೊಂಕಿದಾಗಳ್‌ (ರಾಜಕೀ. ೬-೬೯ ನ). [ಅಳಂಕ್ಕೆ * ಪೆಟ] | 

ಸ 

[| 


H 


ಅಳಂಕ್ರಿಯೆ "ಅಲಂಕ್ರಿಯೆ? ನೋ. 


ಅಳೆಂಗಿ (ನಾ). ಒಂದು ಜಾತಿಯ ಮರ; ಹೆಮ್ಮರ (8). [7] | 


೫೧೬ 


ಆಳಗೈ 


ಅಳಂಪೂರು (ನಾ). ಒಂದು ಊರಿನ ಹೆಸರು: ಶ್ರೀಮದಳಂಪೂರ- 
ಶ್ರೀಬ್ರಹ್ಮೇಶ್ವರದೇವರಂಗಭೋಗ (ಕ ಇಆ. ೧೦೫-೧೧-೨೫ ; 1067). 
[ ಅಳಂಪ್ಲು * ಊರ್ಯ್ಕು (ಆ ಊರ್‌)) 


'ಅಳೆಂಬೆ "ಆಳಂಬೆ' ನೋ. 


ಅಳಕ್ಕೆ "ಅಳ್ಳಕ' ನೋ. 


| ಅಳಕ್ಕೆ ಅಳಕ್ಕೆ (ನಾ). ಬರೆವಣಿಗೆಗಾಗಲಿ, ಚಿತ್ರಲೇಖನಕ್ಕಾಗಲಿ 


ಬಳಸುವ ಹಲಗೆ ಅಥವಾ ಲೇಖನ ವಸ್ತು: "ಆಲೇಖ- ಅಳಕ” 
(ಶಮದ. ೨೭೪ ಪ್ರಯೋ) ; « ಓರಂತಿರಲೇಖಮೆನ್ನ ಲಳಕೆಮದಕ್ಕುಂ ” 
(ಕವಿಕಂ. ೧೧೨); ಲಲಿತಪದಂ ಪ ಪ್ರಸನ್ನ ತಂಗ ಕಮಲದ ಪೊಣ್ಣು 
ಪೇಲಟ್ಲ ಬೆಳ್ಗಳ ಕೃತಿಬಂಧಮುಂ 348೬6 ಕೈಗಳ ಕೇಡು ನುಣ್ಣ 
ನಪ್ಪಳಕದ ಕೇಡು (ಪಂಪಭಾ. ೧-೧೨). ಅಳಕ್ಕೆ : “ಅಲೇಖ, ಅಳಕೆ? 
(ಶಬ್ದಾನು. ೧೬೦ ಪ್ರಯೋ). [ಆ ಸಂ. ಆಲೇಖ] 
ಅಳಕ್ಕ "ಅಲಕ' ನೋ. 
ಅಳಕಗುಚ್ಛ (ನಾ). ಮುಂಗುರುಳಿನ ಗೊಂಚಲು, --ಸಮೂಹ: 
ಅಲ್ಲಲ್ಲಿ ಹೆರಳಿನಿಂದ ಬಿಚ್ಚಿಹೋಗಿದ್ದ ಅಳಕಗುಚ್ಛಗಳು (ಕಸಾಕುಂ. ೯೪). 
[ಅಳಕ್ಕ (ಎ ಅಲಕ) + ಗುಚ್ಛ] 
ಅಳಕಪಂಕ್ತಿ (ನಾ). ಮುಂಗುರುಳಿನ ಸಾಲು : ಷಡಯನಕುಲದಂತಿಕೆ 
ಕರ್ಸಿಡಿದೊಪ್ಪುವುದರ್ಹ ನಿನ್ನ ಪದಪಂಕರುಹಕ್ಕೊಡನೆಜಗಿದನುರ 
ಸಮಿತಿಯ ಬೆಡಂಗುವೆತ್ತಳಕಪಂಕ್ತಿ ಸಹಜವಿಳಾಸಾ (ಜಿನಾಲೆ. 
[ಆಳಕ್ಕ (ಎ ಅಲಕ) * ಪಂಕ್ತಿ] 


೩೨-೩೨). 


ಅಳೆಕೆಲು (ನಾ). ದಟ್ಟವಾಗಿಲ್ಲದುದು; ತೆಳುವಾದುದು: ಮರದಳ 


ಕಲಿನ ಎಳಬಿಸಿಲು ಅನನ ಮೇಲೆ ಸುತ್ತಲೂ ಬಲೆ ನೆಯ್ದಿತ್ತು 
೫೬). "ಹೆದ್ದಳಕಲು' ಪರಾ 
[ಅಳಕ (೮ ಅಳ್ಳಕ) + -ಅಲು] 

ಅಳಕಾನೀಕ (ನಾ). ಮುಂಗುರುಳಿನ ಸಮೂಹ; ಗುಂಗುರು 
ಕೂದಲಿನ ರಾಶಿ: ಅಳಕಾನೀಕಮನಿಂದ್ರನೀಳಮುಗುರಂ ವಜ್ರಂ... 
ಆರಾಧಿಸಿ ಪೋಲ್ಕುವೆಂದಿರದೆ ಪೇಟ್‌ (ಸುಕುಮಾ. ೯೯೪). 

[ಅಳಕ್ಕ (= ಅಲಕ) * ಅನೀಕ] 

; ಅಳಕಾಳಿ (ನಾ). ಎ ಅಳಕಾನೀಕ: ಆಳಿಕುಲದವೋಲ್‌ ವಿನೀಲಂಗಳ್‌ 
ನಿನ್ನಳಕಾಳಿಗಳ್‌ (ಕವಿರಾ. ೩-೬೧); ಸಂಚಳದಳಕಾಳಿಗಳ್‌ ಮಿಳಿರ್ದು 
ನರ್ತಿಸೆ (ಸುಕುಮಾ. ೧೧-೧೧). [ಅಳಕ್ಕ (ಐ ಅಲಕ) * ಆಳ್ಕಿ(- ಆಲ್ಮೀ)] 

ಅಳಕಿಸು " ಅಳ್ಳಿಸು' ನೋ. 

| ಅಳಕ್ಕೆ "ಅಡಕೆ? ನೋ. 

(ಅಳಕ್ಕೆ "ಅಆಳಂಕ್ಕೆ? ನೋ. 

| ಅಳಕ್ಕೆ "ಅಲಕೆ? ನೋ. 


(ಮಲೆಮ. 


| ಅಳಕೆ, "ಅಳಕ್ಕ' ನೋ. 


ಅಳೆಕೆಗೊಳಿಸು "ಅಳಂಕೆಗೊಳಿಸು' ನೋ. 

ಅಳಕೋದ್ಭಾಸಿ (ಗು).೧. ಮುಂಗುರುಳಿನಿಂದ ಶೋಭಿಸುವ; 
ಮುಂಗುರುಳಿನ ಹೊಳಪುಳ್ಳ. ೨. ಅಳಕಾನಗರದಲ್ಲಿ ಶೋಭಿಸುವ. 
೧,೨: [ಆಲೇಖ್ಕಗತೆ)ಯಂತೆ ದರ್ಶನಮಾತ್ರಫಲೆಯುಂ ... 
ಯಕ್ಪಾಧಿಸಲಕ್ಷ್ಮಿಯಂತೆ ಅಳಕೋದ್ಭಾಸಿಯೆನಿಸಿದೇಜುಂಜವ್ವನೆಯ 
ರೂಪಾತಿಶಯಮನೆಮೆಯಿಕ್ಕದೆ ಶೂದ್ರಕಂ ನೋಡುತ್ತ ಂ (ಕಾದಂಪೂ.೪೯). 

[ಸಂ. ಅಲಕೋದ್ಭಾಸಿನ್‌] 

ಅಳಗೆ, (ನಾ). ೧. ಹವಳ. ೨. ಹವಳದ ಬಣ್ಣದ ಹಸು, ಕುದುಕಿ, 
ನಾಯಿ ಮುಂತಾದ ಪ್ರಾಣಿ: ಶ್ವೇತ ಪೀತ ಹರಿತ ಕಪೋತ ಕೃಷ್ಣ 
ಗೌರವ ಮಾಂಜಿಷ್ಕ ಕೆಪಿಲ ಕರ್ಬುರ ಆಳಗ ಬೊಟ್ಟಳಗ ಇಂತೀ ದಶೆ 


ಅಳೆಗ್ಯ ೫೧೬ ಅಳಪ 

ವರ್ಣದ ಪಶುನಾಮದ ಅನುವನೇಲ ತು (ತುಜುಗಾ. ೧೨); ಅಳಗ: ತಗದ (ಕ್ರಿ). ಮಡಕೆಯ ಮುಚ್ಚಳವನ್ನು ತೆಗೆ: ಒಂದೆರಡು 

[ಪಾಠಾಂ. ಅಳಿಗ] ನನಾಳಿಗೊಂಡು ಸಲೆ ಜಾಯಿಲನಂ ನಲವಿಂದೆ ಮಾಜಕಿ | ಕುದಿ[ಪಾ ಕಾ 9. ನುಡಿ]ಗೊಮ್ಮೆ ಒಂದೊಂದಳಗೆದೆಣಕಿ[ಪಾಠಾಂ. ಗೆ]ದು 

ಪುತ್ತಳಿಯನೆ ದಾಂಟಿ . : ಚಂದ್ರನ ಮೊ ಲಕ್ಕೆ ಣೆಯಸ್ಪಿನ ಮಾಜಿ; ಒಂದು ಹದನಾಗಿ ಹೊಗೆಯಿಲ್ಲದಿಹ ದೀಪಾಗ್ನಿಯಿಂದ ನೊಂದಂದದೊಳು 

ಪೋಯ್ತು ... ಪೆರ್ಮೊಲಂ (ಸೂಕ್ತಿಸು. ಹ ಜನ್ನ ನಂ ನೀಲ! ಸಟ್ಟುಗೆವಿಡಿದು ತೊಳಸಿ (ಸೂಪಶಾ. ೩-೨). [ಅಳಗ್ಗೆ + ತೆಜಕಿ] 

ನನಳಗನಂ ತನ್ನಿ ಸಾ ತ ತನ್ನಿ ಜಂಬನ ನಾಕಯಿರನಂ | 5| ಅಳಘಿ (ನಾ). ಸುಂದರಿ; ಚೆಲುವೆ: ಎನ್ನೆಂ ಯೆನ್ನೆಂ ಅಳಫಿಯ ಜಾಲೇ 

ತನ್ನಿ ಜೇರನನು ತನ್ನಿ . - ವಾಹಕರಿರಾ ನೀವು (ಬಸಪ. ೫೯-೪೦) ; | I ಎನ್ನೆಂ ಯೆನ್ನೆಂ ಶಿವಂಧಕಾಲೇ (ತಿರುನಾ. ೨೨೪-೨೬). 

ಫೊಳೆವಳಗೆ ತಿಳಗ ತಂಗ ಸವಳ ಬಿಂಬೆಯ ನೀಲ ಜನ್ನ ಜಂಬ ಮಹುನ | [+ ತಮಿ. ಅಅಗಿ] 

ಕತ್ತಳ ಸಾರಂಗವೆನಿಪ್ಪಗ್ಗಳಿಕೆಯ ಹಯಮಂ ತುರಂಗಿಗರ್ಳ ಕೈಗೆಯ್ಯ ರ್‌; (ಅಳತೆ (ನಾ). ಪ್ರಮಾಣ; ಪರಿಮಾಣ; ಪರಿಮಿತಿ: “ಅಳತೆಯ 

(ಕ್ರಿಪುವಿ. ೨೪-೨೯೪); ಕುಡಿವಾಲನ ಕೊಳ್ಳಿ ವಾಲನ ಬೆಳ್ಳನ ತ್‌ ಬಳ್ಳಮಂ ಪ್ರಸ್ಥಮೆಂಡೆಂಬುದು ” (ಮಂಗರಾ. ೧೩೯-೮) ; ಮಾಂಗಳಳತೆ 

ಬಲು ಕುಕ್ಕುರನಾ ಮಡಿಗಿವಿಯಳಗನ ಬಡುಕಡೆ ಹಿಡಿಯೆಂದು ನುಡಿವರು | 10), ಯೋಜನದಗಲಂಗಳ್‌ (ಕಾನ್ಯಸಾ. ೭೭ ಶೂದ್ರಳ) ; ಆಳತೆಗೆ ತೂಕಕ್ಕೆಣಿ 

ಬಿಯದರಚ್ಚ ಕ್ಷಿ (ರಾಮನಿ. ೧೫-೬೮). | ಕೆಗೆಯೊಳಗಾದುವು ಸಕಲ ವಸ್ತುಗಳ್‌ (ಆದಿಪು. ೧೦-೫೩) ; ನಳಿನನಾಭನ 

[ಪ್ರಾ. ದೇ. ಆಲಯ - ವಿದ್ರುಮ, ಪ್ರವಾಳ] ಕರುಣದಳತೆಯ ತಿಳಿದು ಪೊಂಪುಳಿಯಾಗಿ , . . ಧೌಮ್ಮನ ಬಳಿಗೆ ಬಂದರು 

ಅಳಗೃ (ನಾ). [ಸಂಗೀತ] ತಾಳವಾದ್ಯ ಬಾಜನೆಯಲ್ಲಿ ಒಂದು | (ಕುವ್ಯಾಆ. ೨೭-೧೫) ; ಐವತ್ತುಕೋಟ ಯೋಜನದಳತೆಯೊಳ್‌ (ಚಿಬಪು. 

ಕ್ರಮ; ಜತಿಯ ಭೇದ (?): ಅಳಗಂ ಸುಚ್‌ಿಯಳಗೆಂ "ಹೊಟ್ಟಳಗ | ೨-೨) ; ನಮ್ಮ ಊಟದ ಅಳತೆ ನಮಗಿರಬೇಕು (ಮುಂಬಯಿ. ೪-೩೩). 

ಮೊಳಕತ್ತರಮುಮೆಸೆವ ಹೊಜಕತ್ತರಮಗ್ಗಳಿಸಿರೆ ನಾನಾ ಭೇದಂಗಳ[15 ಅಳತೆಬದ್ದು - ಅವಧಿ; ಪರಿಮಿತಿ: ನಾವು ದುಡಿಯಾಕೇನರ 

ಪಹರಣೆ ತುಡುಕುಮೌರಿ [ಪಾಠಾಂ. ಮೋರಿ]ಯಂ ಬಾಜಿಸಿದಂ (ಧರ್ಮಪ, | ಅಳತಿ£ ತೆ] ಬದ್ದು ಐತಿಲ್ರಿ (ಭಾಗ್ಯಶ್ರೀ. ೩೯). 

೨-೨೩). (1?) | [ಅಳೆ + -ತೆ. ( ಮಲ. ಅಳತ್ತ ; ತುಳು. ಕೊಡ. ಆಳತೆ] 
ಅಳೆಗ್ಯ (ನಾ). ಸುಂದರ; ಚೆಲುವ. "ಅಳಗಪೆರುಮಾಳೆ' ಪರಾ Fl ಅಳತೆಕಡ್ಡಿ (ನಾ). - ಅಳತೆಗೋಲು : ಪುಟದ ನಕಾಶೆಯನ್ನು ಇಟ್ಟು 


(« ತಮಿ. ಅಟಗನ್‌] 
ಅಳಗ (ನಾ). ಹಣೆ: ಅಳಗಲ್ಲಿ ಮಾಗಾಯಿ ಬೆರಳಲ್ಲಿ ಹೊನ್ನುಂಗ್ರ 
ಅ ಕ ಳೀಯ ಮರದ ನೆರಳಲ್ಲಿ ಆಡುವ ತರಳ ನೀನಾರ ಮಗನಯ್ಯ 
(ಹಳ್ಳಿಯ. ೯೦). [ವ ಸಂ. ಆಲಿಕ) | 
ಅಳಗಸೆರ[ರು3ಮಾಳೆ (ನಾ). ಒಬ್ಬಾತನ ಹೆಸರು: al 
ಗೋತ್ರದ ಅಳಗಪೆರ[ ರು] ಮೊಳೆಗೆ (ಸಾ. 1-1, ೪೨೧-೩೧ ; 1392). | 
(ಅಳಗೃ + ಪೆರುಮಾಳೆ] | 
ಅಳಗಾರ (ನಾ). - ಅಳೆಗ್ಯ : ಅಂಬಾಡೀ ಮಾವೂ ಕಿರನೆಲ್ಲಿ ತಾಳಡಿಯ | 
ಅಳಗಾರ ಚಲ್ವಯ್ಲೆ ಕುಯ್ದಾರೆ (ಹುಟ್ಟ ಹ. ೮೦). 
[ಅಳಗ್ಯ + -ಗಾರ (ಆ -ಕಾಅ)] | 
ಅಳಗಿಯಮನವಾಳ (ನಾ). ೧. ಅಳಗಿರಿಯಲ್ಲಿರುವ ಶ್ರೀರಂಗನಾಥ. | 
| 

| 

| 

| 

| 


|. ಕೊಂಡು ಒಂದು ಅಳತೆಕಡ್ಡಿಯ ಸಹಾಯದಿಂದ ಪುಟಗಳೆಲ್ಲವೂ ಒಂದೇ 
| ಉದ್ದನಿರುವಂತೆ ವಿಂಗಡಣೆ ಮಾಡಿ (ಮುದ್ರಕ. ೩೮). [ಅಳತೆ ಕಡ್ಡಿ) 
(ಕ್ರಿ). ಪ್ರಮಾಣವನ್ನು ಮಾರು : ಅಳತೆಗೆಟ್ಟು ಭೋಜನ 
| 
i 
| 


20 


೯ 


ಮಾಡಿ (ಮುಂಬಯಿ. ೪-೧೨೨) , ಅಳತೆಗೆಟ್ಟು ಎಂದಿಗೂ ಸರಾಯ 
ಕುಡಿಯಲಿಶ್ಳಿ ಲ್ಲ (ಮುಂಬಯಿ. ೫-೨೩೦). (ಆಳತೆ + ಕೆಡು] 

ಅಳತೆಗೋಲು (ನಾ). ಅಳೆಯುವ ಕಡ್ಡಿ; ಮಾನದಂಡ: ಪಾವನ 
ಸುಮೇರು ಪರ್ವತವಿಹುದು ಫಮಲಷಾಂಡಾವೇಮುನಳಿಸಳತೆಗೋಲಂತೆ 
(ಸೌಂದಪು. ೧-೨೫) ; ಜನರ ಆರೋಗ್ಯ, ಸಂಸ್ಕೃತಿ ಮತ್ತು ಜೀವನದ 
ಮಟ್ಟಿ ವನ್ನು ಅಳೆಯಬೇಕಾದರೆ ಅವರ ಅಡುಗೆಯ ಮನೆಯೇ ಉತ್ತಮ 
ವುದ ಅಳತೆಗೋಲು (ಅಡುಸೌ. ೨೦); ಯಕ್ಷಗಾನ ಸಂಪ್ರದಾಯ 
ವಾದರೂ ಇದೇ ಅಳತೆಗೋಲಿಗೆ ಸಿಗಬೇಕಾಗುತ್ತದೆ (ಯಕ್ಷಬ. ೮). 

[ಅಳತೆ + ಕೋಲು (ಆ ಕೋಲ್ಡ್‌) 


25 


೨. ಸುಂದರನಾದ ವರ. ೩. ಒಬ್ಬಾತನ'! ಹೆಸರು ( (2): ನಂಮು [30 | 

| ಅಳತೆಮಾಪು (ನಾ). - ಅಳತೆಗೋಲು : ತನ್ನ ಭಾವಬುದ್ಧಿಯ ಅಳತೆ 

| ಮಾಪಿನಂತೆ "ಪ್ರತಿಮಾ? ನಿರ್ಮಾಣದಲ್ಲಿ ಹಿಗ್ಗುಗೊಳ್ಳುತ್ತಾನೆ 
(ಕರ್ಣಾಟ, ೮). [ಅಳತೆ * ಮಾಪು] 


ಅಪ್ಪಾಜಿಯವರು ಪ್ರಾಕಾರಭ್ಯ PN EE ರಾಮಾನುಜಜಿಯ | 
| 
| 
ಸ್‌ (ಕ್ರಿ). ಪರಿಮಿತವಾಗು; ಅಳತೆಗೆ ಬರು, ಸಿಕ್ಕು: 
I 
| 
| 
| 


ರವರ ಮುಖಾಂತರವಾಗಿ (ಎಕ. 111, ಶ್ರೀರಂಗ. ೧೦೦-೧೪೪ ; 1724). ಬ 

[+ ತೆಮಿ. ಅಟಗಿಯಮನವಾಳನ್‌] 

ಅಳಗೆ, ಅಳಿಗೆ (ನಾ). ಮಣ್ಣಿನ ಪಾತ್ರೆ; ಮಡಕೆ ; ಗುಡಾಣ: 
ನೆಣಕಿ ಕಾಸಿದಾ ಅಳಗೆಯೊಳಟ್ಟಿ ಪಳಿದ್ಯದೊಳು ಪಾಕವಂ ಮಾಡಿ ಯಿಳುಪಿ! 
(ಸೂ ಪಶಾ. ೧-೭೦); ಅಳಗೆಯೊಳಗೆಷ್ಟೆ ಯಂ ಬಿಟ್ಟು ವಗ್ಗ ರಿಸಿಯದ | 
ಮುಕ್ಕುದಿಯ ಬರಿಸಿಕೊಂಡು (ಸೂಪರಾ. ೩-೩೨); ಗೋಧಿಯನ್ನು | 
ಳೂ; ಭತ್ತವನ್ನು ಕಣಜಗಳಿಗೂ, ರಾಗಿಯನ್ನು ಗುಳಿಗಳಿಗೂ ತಂದ, 
ದನು (ಕಿಂಕಥೆ. PRs ; ಕೊಳಗ ಭತ್ತ ಕೊಟ್ಟು ಅಳಗೆ ತಂದೆ (ರೂಢಿ). ; | 
ಅಳಿಗೆ: ಒಟ್ಟದಳಿಗೆಯ ಚಿನ್ನತಿಗೋಲ ತುದಿಯಿಂದ ಕುಟ್ಟುವನಂತೆ [40] (ಬಾಂಡಾಯ. ೮೭). 

- ನೃಪ ಹೋಳುಗುಟ್ಟಬಿಟ್ಟನು ನಿಮಿಷದೊಳು (ಭರಚ. ೨೯-೭೨) ; | ಅಳದಕ್ಕೀತನ ಗೋಳಾಡುವಿಕೆ: “ಊರ್ವಸಿ ಅಂಥಾ ಹುಡುಗೀನ 
ಆಂಬಲಿ ಕುಡಿದವ ಅಳಿಗೆ ಹೊತ್ತುಕೊಂಡು ಹೋದಾನೆ (ಗಾದೆ) ; ಆಳುವ | ತಂದೇನಿ, ಇನ್ನ ಯಾಕೆ ಈ ಅಳದಕ್ಕೀತನಾ ಎಂದು ತಿಪ್ಪನನ್ನು ರಮಿಸಿ 
ಕಂದನಿಗೆ ಅಳಿಗೆ ಅಂಬಲಿ (ಗಾದೆ). (?] ದರು” (ಸಮಜೀ. ೫೨೩). [೮ ಅಳ್ಳು (ಆ ಅಟ್‌) + ಅಜಕ್ಕಿ ?) 

ಅಳಗೆ (ನಾ). ಒಂದು ಊರಿನ ಹೆಸರು: ರಾಚಗೊಂಡ ಪಂಡಿತರ| |ಅಳಪ (ನಾ). ಒಂದು ರಾಜವಂಶದ ಹೆಸರು: ಬಟರಿಕುಲಾಮಲ 
ಅಳಗೆಯ ಪಂಡಿತರಿಗೆ ಶ್ರೀಮನುಮಹಾವಡ್ಡ ನನ ಕೆಂಚಗಾಜಸೆಟ [46 ವ್ಯೋಮತಾರಾದಿನಾಥನ್ನಳಪಗಣಪಶುಪತಿ (ಮೈಆರಿ. ೧೯೩೬, ೧೬-೫; 
(ಎಕ. ೫1, ಮಳವ. ೫೬-೮ ; 1142) [2] | 450). "ಆಳುಪ' ಪರಾ. [1] 


35 ಬುವಿಗೆ ಪ್ರಜೆ ಪ್ರತಾಪಂ ರವಿಬಿಂಬದಿನಳತೆವಟ್ಟು ಬರ್ಪೆಸಕಂಬೋಲ್‌ 
(ಸಂಸಪ. ೪೫-೮೩). [ಅಳತೆ -- ಪಡ್ಕು] 

ಅಳದಕ್ಕಿ (ನಾ). (ಉಕ) ಗೋಳಾಟ; ದುಃಖ: ಅಕ್ಕೂನ ಸುಖ- 
ದುಃಖದ ಅಳದಕ್ಕಿ ಹಾಡಿಕೊಳ್ಳಿಕ್ಕೆ ನಾ ಇಲ್ಲಿ ಬಂದಿಲ್ಲ (ಜೂಜು. ೪೪) ; 


ನನ್ನ ಅಳದಕ್ಕಿಯನ್ನು ನಾನು ನಿಮ್ಮೆದುರಿನಲ್ಲಿ ಹೇಳಿಕೊಂಡಿದ್ದೇನೆ 


ಅಳೆಬಳೆ 


ಅಳಬಳ (ನಾ). ೧. ಶಕ್ತಿ; ಸಾಮರ್ಥ್ಯ; ಸತ್ತ್ವ: ಫಲುಗುಣನ ಕಣೆ| | 
ಗಿಣೆಯ ಸೂಟರ್‌ ಕೈಕೊಂಬ ಕರ್ಣನೆ (ಕುವ್ಯಾಕ. ೯-೩೦); i 
ನಿಮ್ಮಯ ದೊಡ್ಡನನು ಕರೆತನ್ನಿ ನೋಡುನೆವಾತನಳಬಳವ (ಪ್ರಭುಲೀ. | | 
೧೩-೧೩). 3. ಸನ್ನಿವೇಶ; 5 ಸ್ಥಿ ತಿಗತಿ ; ಸ್ವ ರೂಪ: ಫಲುಗುಣ | 
ನಳಬಳವ ತಿಳಿದಲ್ಲದೆನ್ನ ಸು ಸೈರಿಸದು ತನುವ (ಕುವ್ಯಾದ್ರೋ. ೧೨-೩) | 5] 
ಪೊಸಬರೀ ಜೇತವಳಬಳವನೂಾಯರಿ ಹಾರಿಸುವ ಮ ಸ ಜರೊಳು ಪರಿ! 
ಚರಿಯವಿಲ್ಲೆಂದು (ಸೌಂದಪು. ೮-೬೭) ; ತೊಲಗುವುದು ನಿನಗಪಯಶವು | i 
ನಿರಮ೯ಲನು ನೀನಹೆ ಲೋಕದಲಿ ನಿನ್ನಳ ಬಳವದೇನೆಲವೊ ಬೇಗದಲು | ॥ 
ಸುರು ತನಗೆಂದ (ತೊರರಾ. ೬-೫೦-೧೪) ; ಎಲೆ ಮುನಿಪೋತ್ತಮನೆ ಗಯ | 
ಜಳಜನಾಭಗದೇ ನ ಮಾಡಿದನಳಬಳನ ವಿಸ್ತರಿಸಿ ಹೇಳು (ಕೋಗಯ. : ! 10; 
`೨-೧೯). ೩. ಅಂತರಂಗ; ಅಭಿಪ್ರಾಯ; ಉದ್ದೇಶ: ಮಲಗ ನೆಮ್ಮು; ತ. 
ಗದ್ದುಗೆಯ ಮೆ ₹ಲೊಲಿದು ಕುಳ್ಳಿತು ತನ್ನ ಮನದಳಬಳವನೊಪ್ಪದೆ ; 
ಸೂಚಿಸುವೆನಿನ್ನೋಜೆಯಿಂದೆನುತ (ಪ್ರಭುಲೀ. ಸ. 
[ಅಳವು + ಬಳ್ಳ (ಎ ಬಲ)] 
ಅಳರಿ "ಅರಳ್ಳಿ' ನೋ. 
ಅಳೆರು "ಅಳಲಕ್‌' ನೋ. | 
ಅಳರೆಲೆ "ಅರಳೆಲೆ? ನೋ. | 
ಅಳರ್ಕ (ನಾ). ಒಂದು ಜಾತಿಯ ಹುಳು: | 
ಮುಳ್ವಂದಿಯ ರೂಪಮನಾಂತು ಪಡಲ್ವಟ್ಟರ್ದ ಅಳರ್ಕಮೆಂಬ ಪೆಸರ | 
ಪುಳುವಂ ಕಂಡು (ಭಾರಶಾಂ. ೩-೧೩). 120, 
[< ಸಂ. ಅಲರ್ಕ?] | | 
ಅಳರ್ಪು (ನಾ). ೧. ಭಯ; ಹೆದರಿಕೆ; ಜೆರಗು: “ಅಳರ್ಪೆನಲು! | 
ಬೆರಗು (956. €). ೨. ಮನೋವ್ಯಥೆ; ವೇದನೆ; ಆತಂಕ (4. | 
ಟ್ಟ 
| 
| 


| 
| 
i 
is 
14. 
| | 
i 
i 
I 
(15 
| 
(| 
j 
| 


ಘೋರಾಕಾರಮಾಗಿ | 


20, 


[ಆಳಜ್ಜ್‌ + ಪು] 
ಅಳೆಲ್‌, "ಅಟಲ್‌)' ನೋ. "25 
ಅಳೆಲ್ಸ್‌ "ಅಟಲ್‌? ನೋ. ] 
ಅಳಲಿಕೆ "ಅಳಲೈ' ನೋ. 
ಅಳಲಿಗ "ಅಟಲಿಗ' ನೋ. i 
ಅಳಲಿಸು "ಅಟಲಿಸು? ನೋ. | 
ಅಳೆಲ್ಲು "ಅಟಲ್‌,' ನೋ. i 
ಅಳಲ್ಕು "ಅಟಲ್‌' ನೋ. ತ 
ಅಳಲುಗಿಚ್ಚು "ಅಳಲ್ಲಿ ಚ್ಚು' ನೋ. | 
ಅಳಲುಗಿತಿ (ನಾ). ದುಃಖಕ್ಕೆ ಕಾರಣವಾದವಳು: ಹೊ ಳ ದು! | 

ಹೋದಳು ಹೋದಳೇ ನಮ್ಮಳಲುಗಿತಿ ತಪ್ಪೇನು ತಪ್ಪೇನೊಳಗುಮಾಡಿದ ' | 
ಕುಹಕಿಗಳನೆಂದುದು ಖಳವ್ರಾತ (ನಿಭಾಗ. ಸಕ. | 

[ಅಳಲಿಗ (< ಒಟಲಿಗೆು + -೧ತಿ) | 
ಅಳಲುನಗೆ (ನಾ). ದುಃಖದಿಂದ ಕೂಡಿದ ನಗೆ; ಶೋಕಯುಕ್ತವಾದ | | 
ನಗೆ: ಜಡೆಗಳೊಡೆಯಗೆ ನಿನಗೆ ಕಚ್ಚುಟ ಆಡನಿಯರ bs | 

ಸರಿಯಾಯ್ತೊಡೆಯ ಬಂಟರಿಗೆನುತ ರಕ್ಕಸನಳಲುನಗೆ ನಕ್ಕ (ಕಾ ಶಿರಾ. | 
೨೨-೧೪). [ಅಳಲ್ಕು (< ಅಟಲ್‌) ೩ + ನಗೆ] 
ಅಳೆಲುಪಾಡು "ಅಟಲ್‌ ಪಾಡು’? ನೋ. 
ಅಳಲುರಿ (ನಾ). ದುಃಖದ ಬೇಗೆ; ಅಳಲ ಬೆಂಕಿ: ಅಕಟ ಭಂಗಕ್ಕೆ ! 
ಪಕ್ಕಾದೆನೆಂದಾತ್ಮಗತೌರ್ವಾಗ್ನಿ ಚ್ಛಲಂಬೆತ್ತಳಲುರಿಯೊಳಕೊಂಡಂತೆ 
ತೋರ್ಕುಂ ಸಮುದ್ರಂ (ಶಬಶಂ. ೧-೩೨). 
[ಆಳಲ್ಯು (ಆ ಅಲಲ್ಫ್‌) * ಉರ್ಮಿ] 


ಅಳಲೆ "ಅಣಿ? ನೋ. 


[40 


p 


ಜ೧ಲ 


ಅಳೆವಡಿಸು 


| ಅಳಲೆ, ಅಳಲಿಕೆ (ನಾ). ೧. ವ್ಯಸನ; ದುಃಖ: ತಿರಸ್ಕರಿಸದಿರ್‌ ; 
ವೀರವರ, ಪೆಣ್ಣೆ ದೆಯಳಲೈ ಯಂ (ಶ್ರೀರಾಮಾ. ೪೫೨-೨೦೨). 2. ಕ್ಲೆ (ಶ್ರ; 
ಆಯಾಸ: ಪರಿದೋಡಿಬಂದಳಲ್ಕೆ ಯಂ ಪರಿಹರಿಸಿಕೊಳ್ಳುತಂ (ನ ಷವಿ. 
೧೬-೧೮ ವ). ಅಳಲಿಕೆ: ೧. FE ಲಕುಮಿ ನಲ್ಲ ವಿಜಯ ವಿಠ್ಠಲ ಎನ್ನ 
ಬಳಲಿಕೆ ಪರಿಹರಿಸೊ ಅಳಲಿಕೆ ಪುಟ್ಟಿ ದಂತೆ (ಮೋಕ್ಷದೀ. ೯೨). 

[ಅಳಲ್ಫ್‌ (ಆ ಅಟಲ್‌) + 244] 

' ಅಳಲ್ಲಿ ಚ್ಚು, ಅಳಲುಗಿಚ್ಚು (ನಾ). - ಅಳಲುರಿ: ಈ ಅಳಲ್ಲಿಚ್ಛಿಂದೆ 
ಸುಡಿಕೆನ್ಸೈಡೆಯ ಕೆಚ್ಚಿನ ಬ ಬೇರ್ಗಳಂ (ಶ್ರೀರಾಮಾ. ಸಸ 
ಅಳಲುಗಿಚ್ಚು: ದನುಜೇಂದ್ರನನುಜನು ಸತ್ತಳಲುಗಿ[ಪಾಕಾಂ. ಕಿ] 
ಚ್ಚಿನಲಿ ತಾಯೆದೆ ಹೊತ್ತಿ ಹೊಗೆಯಲು (ನಿಭಾಗ. ೭-೨-೧೩). 

[ಅಳಲ೯್‌ (ಆ ಅಟಲ್‌) * ಕಚ್ಚು (ಆ ಕಿರ್ಚು)) 


ಅಳೆಲ್ಲುಡಿ (ಫಾ). ದುಃಖದ ನುಡಿ; ಸಂಕಟದ ಮಾತು: [ಆ]ಸ್ಟಾ 


ಧೀನದಿಂದಳಲ್ನುಡಿಯಂ ನುಡಿವ ಮಗನಂ ತಾನೆ ಬಂದು ಕಳುಪಿದಪೆಂ 
೬ ಕಂದಾ ನಡೆಯೆನುತ್ತುಂ (ನಂಬರ. ೧೬-೭೭). 
[ಆಳಲ್ಫ್‌ (ಆ ಆಖಲ್ಫ್‌) + ನುಡ್ಮಿ) 
ಅಳಲ್ವೆಂಕೆ (ನಾ). ೬ ಅಳೆಲುರಿ : ಗುರುವಕೇಣ್ಯರ ನುಡಿಗೆ ದೊರೆಯೆರ್ಜಿ 
ಯಳಲ್‌ವೆಂಕೆ ನೂರ್ಮಡಿಸುತುಕ್ಕಿದುದು (ಶ್ರೀರಾಮಾ. 
[ಅಳಲ್ಮ್‌ (ಆ ಅಲಲ್ಫ್‌) + ಬೆಂಕಿ] 
ಅಳವಡಿಕೆ, ಆಳವಳಿಕೆ (ನಾ). ೧. ಹೊಂದಿಕೆ; ಜೋಡಣೆ; ಸೇರುನೆ : 
ಮಂದಾರಕುಸುಮದಾಮಂಗಳಿಂ ವಿಳಸಿತಮೆನಲಳವಡಿಕೆವಡೆದುದ್ವರ್ತನಂ 
ಗೆಯ್ದ ಯಕ್ಷಕರ್ದಮಂ ಸೊಗಸೆ (ಧರ್ಮ ಪ. ೩-೬೮ ನ); ಇಂತತಿ 
ವಿಲಾಸದಿಂದಂ ಸೌಂದರವತಿವೆರಸು ನೀರಾಟಮಂ ನೆಗಟ್ಟುವೆಳನೆಣ್ಗಳೊ 
ಳಳವಡಿಕೆಯಂ ಕಂಡುದೃಟರಾಜೇಂದ್ರಂ ಸಂತಸಮಂ ತಳೆದು (ಉದ್ಭಟ. 
೯-೧೨೬ ವ); ಹೊಳೆವ ಧಣಿಗಳ ಹವ ತಲೆಗಿಂಬಳವಡಿಕೆಯಲಿ ಭೀಷ್ಮ 
ಸುಖದಲಿ ಮಲಗಿದನು (ಕುವ್ಯಾಭೀ. ೧೦-೨೩). ೨. ರೀತಿ; ಕ್ರಮ: 
ಕೆಲರು ವಿಭೂತಿಯಂ ಗಾಳಿಸುತ ಪುಷ್ಪಮಂ ತಳಿರಪತ್ರೆಗಳನಳವಡಿಕೆಯಿಂ 


೧೦೧-೪೬). 


ಶೋಧಿಸುವ ... ಸದ್ಭಕ್ತರಂ (ಲಶಿಚಿಂ. ೩೧-೧೩) ; ಫಡ ಜಯದ್ರಥ 
ಹೋಗು ಹೋಗಳವಡಿಕೆಯಲ್ಲಿದು ಸಾರು (ಕುವ್ಕಾದ್ರೊ ೋ . ೪-೬೦); 


ಕೆಳದಿಯರ ಕೈಸನ್ನೆಗಳ ಮೈ ವಳಿ ಯ ಮಾತಿಂಗೇಳ್ವ ಕುಳ್ಳಿರುವಳವಡಿಕೆ 
ಬಲ್ಲರಿಗೆ ಬೆಜಗೇನಲ್ಲವೇಯೆಂದ (ತೂರರಾ. ೧-೮-೭೫) ; ಬಳಿಕ ಹಂಸ 
ಧ್ವಜಂಗಾ ಬಭ್ರುವಾಹನಂಗಳವಿಯೊಳ್ಳಾಳಿಗಂ ಪೂಣ್ಹ್ಣುದು ಕಕೋರಮೆನೆ 
ದಳಕೆ ದಳಮಗ್ಗಳಿಳೆಗಗ್ಗಳಿಕೆ ಧೃತಿಗೆ ಧೃತಿ ಕೊಲೆಗೆ ಕೊಲೆ ಕೋಲ್ಲೆ 
ಕೋಲು... ಅಳನಡಿ [ಪಾಠಾಂ. ಉಿ]ಕೆಗಳವಡಿ [ಪಾಠಾಂ. ೪ಿ]ಕೆ ಸಮ 
ಮಾಗೆ (ಜೈ ಮಿ ಭಾ. ೨೨-೪೭). ೩. ಅನುಕೂಲತೆ; ಸೌಕರ್ಯ: 
ಆಂತಿಜುಂಬಿನಡವಿಯ ನಿಡಿಯ ಮರಂಗಳಿನಡನಿಯಂ ಪಡೆಗೆ ನಡೆಯಲಳ 
ವಡಿಕೆಯಪ್ಪಂತೊಡರಿಸೆ (ಪಾ ರ್ಶ ಪು. ೧೧-೬೨ವ); ಕೆಳದಿಯರೆಲ್ಲರ್‌ 
ತಂತಮ್ಮಳವಡಿಕೆಯ ಠಾವಿನಲ್ಲಿ... ಶಯ್ಯಾತಳದೊಳ್‌ ಮೆಜಕಿದಿರ್ದರ್‌ 
(ದಶಕು. ೮-೨೯೮); ನಿನ್ನ ಮನಸಿನೊಳಳವಡಿಳೆಯೆಹಗಹಗೆ ಮಾಡುನೆನಣ್ಣ 
(ಬಸಪು. ೪೪-೧೩). ಅಳೆವಳಿಕೆ: ೨. ಸಜೀಯನಿಟ್ಟಳವಳಿಕೆ ರೇಖೆಯ 
ನಿಆಿಿಗೆ ಬಣ್ಣದ ಜಾತಿ ಭಾವದ ನೆಜವಣಿಗೆಯಿಂ ಬಲಿದ ನಿಪುಣತೆ ಕಣ್ಣೆ 
ಸೊಗಯಿಸಲು (ಕುಮುರಾ. ೩-೫೧). [ಆಳವಡು + ಇಣಕೆ] 
ಅಳವಡಿಸು, ಅಳವಳಿಸ್ಕು (ಕ್ರಿ). ೧. ಹೊಂದಿಸು; ಜೋಡಿಸು; 
ಸರಿಯಾಗಿಸು; ಸೇರಿಸು: ಅವಯವದಿಂದಮೆ ದೇವಾಂಗವಸ್ತ್ರದುಳ್ಳು 
ಡೆಯನೋಸರಿಸುವ ಸೂಸುವ ಹಾರಲತೆಯನಳವಡಿಸುವ ಭಂಗಿಯ 
ಮದನರಾಜ ರಾಜ್ಯವಿಳಾಸಂ (ಆದಿಪು. ೯-೩೬) ; ಗದಾದಂಡಮಂ ಭುಜಾ 
ದಂಡದೊಳಳವಡಿಸಿ ನೋಡಿ (ಸಂಸಭಾ. ೧೩-೮೬ ವ) ; ಮನಮನಳನವಡಿಸಿ 


ಅಳವಡಿಸು 


ಗರುಡನಮನಿಲನುಮಂ ಜನಮನುಆಕಿಯಿಮೆಂಬಂತೆ ನಚೋನವನನಿಧಿ 
ಯೊಳ್‌ ಪರಿಪುದು ಪರಿವ ನಾವೆಯಂತಿರೆ ವಿಭಾಸಮಾನ ವಿಮಾನಂ 
(ಶಾಂತಿಪು. ೨-೮೩) ; ಅಳವಡಿಸುವಂತೆ ಮಣಿಕುಂಡಳಮಂ ನಸುಮುರಿದು 
ಜನಕಸುತೆಯ ಕಪೋಲಸ್ಥಳಮಂ ಮೃಗಮದ ಪತ್ರಾವಳಿ ವಿಳಸಿತಮಂ 
ಮರುಳ್ಳು ನೋಡಿದನೊರ್ವಂ (ಪಂರಾಮಾ. ೫-೬೦) ; ವಿಷಮ ವಿಷ 
ವಿಟಿಂಕ ದೆಂಷ್ಟ್ರಾಂಕುರದಂತಗುರ್ನಿಸುವ ವಿಸಲತಾಗುಲ್ಮಕಂಟಕಂಗಳಂ 
ಗಾಡಿಯಿನಳವಡಿಸಿಯುಂ (ಪುಷ್ಪಪು. ೭-೬೯ ವ); ಸುದತಿಯನೆರ್ದೆಯೊಳಳ 
ವಡಿಸಿ ತದ್ದಿರಹೋದ್ರೇಕದಿಂದಂ ರಣರಣಕಮಂ ತಾಳ್ದು (ಉದ್ಭಟ. 
೬೭-೯ ವ), ತೋಳಬಂದಿಗೆ ಪೆಡೆವಣಿಯ ಮಜವಾವುಗಳನಳವಡಿಸಿದನು 
(ಕು ವ್ಯಾಕ. ೭-೧೨); ಜಲವನಿಂದ್ರಿಯಗೂಡಿ ತೃಷಿಗವ್ವಳಿಸಿ ಬಂದು | 
ಕುರಂಗಿ ಜರರದೊಳಳನಡಿಸಿದುದು ಬೆಳೆದುದದಜುದರದಲಿ ಮ ಸಿವೀರ್ಯ 
(ತೊರರಾ. ೧-೫-೧೩); ಸಡಿಲಿಸಿದಳು ದುಕೂಲವನು ಹೊಂದೊಡವುಗಳ 
ಮಲಿನಾಂಬರವನಳವಡಿಸಿದಳು ಬಿಚ್ಚಿದಳು ಸೌಗಂಧಿಕದ ಸಿರಿಮುಡಿಯ 
(ತೊರರಾ. ೨-೧-೪೧) ; ಆಸುಗೆಯ ತಳಿರೊಳ್ಮಲಗಿಸಿ ಪಕ್ಷದ ಪದಃಕೊಳ 
ಗಳವಡಿಸಿ (ಜಯಕಾ. ೨-೨೯) ; ಜಲಜಮುಖಿ ಬೆಮರಿಡಲು ಕೊರಳಿನ 
ಲಲಿತ ಮುಕ್ತಾಹಾರವಲ್ಲಾಡಲು ಸೆಜಗನಳವಡಿಸಿ ನಿಂದಳು ಚಾ 
(ನಳಚ. ೨-೩೪) ; ಪೂಸರವ ಮಿಗೆ ಶಿಖೆಗಮರಿಸಿ ದೂನಟಿ ರುಮ್ಮಾಲ' 
ಬಿಗಿದಳವಡಿಸಿದನಾಗ (ಕಂನವಿ. ೧೦-೧೮). ೨. ವಶಪಡಿಸು; ಪಳಗಿಸು: | 
ಎಳಸಿ ಬಳಸಿರ್ಪ ಮೃಗಸಂಕುಳಂಗಳೆಂದನಿತುಮೊಡನೆ ಕೋಟ್ಮಸಗಿ 
ದೊಡಾಕುಳರಾದಾರ್ಯಜನಕ್ಕ ವನಳವಡಿಸುವ ಬಗೆಯನಾ ಮಹಾತ್ಮಂ ; 
ಪೇಟ್ಜಂ (ಆದಿಪು. ೬-೫೬). ೩. ಶಮನಮಾಡು; ಶಾಂತಗೊಳಿಸು; | 
ತೆಗ್ಗಿಸು; ಕಳೆ; ನೀಗು: ಅತ್ತ ಕನಕಶ್ರೀ... ಕಲ್ಲನೆ ಕನಲುತ್ತಮರಕ್‌| 
ತತ್ತ್ವ್ಯಪ್ರಾಯನಚನಂಗಳಿನಟಲನಳವಡಿಸಿ ಜೈನಶಾಸನ ಚೂಡಾಮಣಿ; 
« «. ಪದವಡಿಸಿ (ಶಾಂತಿಪು. ೪-೫೭) ; ಪರಿವ ಪರಿವೊನಲ ಹಿಮಶೀಕರಂ 


ಕ 


H 


10 


15 


20 


೫೧೯ 


5 
| 
} 


i 
( 
| 
t 


ಗಳೊಳ್‌ ಪುದಿದ ಮಂದಮರುತಂ ಮಲಯೋಚ್ಚರಪವನಂ ಸೊಗಯಿಪ 25 


ಚಮರರುಹಾನಿಲನೊಗೆದ ಬೆಮರನಳವಡಿಸುವಿನಂ (ಶಾ:ತಿಪು. ೯-೭೯); 
ಗಜಪುರದೊಳೊಂದು ಮದಗಜಂ ಇರುಳ? ವಿಸಬಿಂಬರ್ಪುದಂ ಕಂಡು ; 
ಮೂವತ್ತೆರಡುಂ ಕ್ರೀಡೆಗಳೊಳಳವಡಿಸಿ ವಶಂಮಾಡೆ (ಚಾವುಂಪು. 
೧೦೬-೨೬). ೪. ಉಂಟುಮಾಡು; ಒದಗಿಸು, ಅಣಿಮಾಡು | 


ಏರ್ಪಡಿಸು: ರಕ್ತಾಂಬುಜದ ಚೆಲ್ಪನಭಯಂಕರಾಂಬುಜಮಳವಡಿಸೆ [30 


ನಾಭಿರಾಜಂ ನುಡಿದ೦ (ಆದಿಫು. ೬-೭೬) ; ಬಳಿಕ ತತ್ತ್ವೃವಿವೇಕನೆಲ್ಲವ | 
ನಳವಡಿಸಿ ಕೊಟ್ಟ ಕೃಭಾವಸ್ಥಳವ ಕಾಣಿಸಿ (ಪ್ರಭುಲೀ. ೬-೪೦); 
ಕುಲವಿಹಿತ ಚೌಲೋಪನಯನವನವರಿಗಳವಡಿಸಿ (ಕುವ್ಯಾಆ. ಓರಿಇ. 
೧೪-೨೦) ; ಆ ಮೆಹಾಯಸಷಿಕುಲವು ಬ್ರಾಹ್ಮವನಾತಗಳವಡಿಸಿ ಕಾಮಧೇನು 


ವನಿತ್ತು (ಕುವ್ಯಾಆ. ಓರಿಇ. ೨೫-೫೩) ; ತವೆ ಮಿಸುನಿಯ ಹರಿವಾಣ |35 


ಬಟ್ಟಿಲುಗಳ ಯುವತಿಯರಳವಡಿಸಿದರು (ಕಂ ನವಿ. ೮-೮೩). ೫. ಆವ 
ರಿಸು; ವ್ಯಾಪಿಸು; ಸುತ್ತಿಕೊ: ಸುತ್ತಲುಂ ನಿನ್ನನಾ ಕೋಮಳೆಯಂ 
ದಂಚೆತ್ತ ಸುತ್ತುಂಗುರುಳಳನಡಿಸಲ್‌ ... ಪಿರಿದು ತೊಡರ್ಪಾದುದಿನ್ನೆತ್ತ 


ಪೋಸೈ (ಅ ದಿಪು. ೪-೨೧). ೬. ಜೊತೆಗೊಳ್ಳು ; ಕೂಡು; ಸೇರು: | 
14 


ಭಾಸ್ಕರನ ಕುಜನ ಮಂತ್ರಿಯ ವಿಳಸದ್ಬುಧನಳವಡಿಸೆ. . . ಮಲಕ 
ಯಕ್ಕುಂ (ಆಟ್ಟಿಮ. ೭-೩೮). ಪ, (ಬೇರೊಂದು ರೂಪವನ್ನು) | 
ಧರಿಸು; ತಾಳು: ದೇವನನುರೂಪದಲಿ ನಿಂದರು ದೇವಿಯರು ಗುಹ | 
ಗಣಪತಿಗಳೆಲ್ಲಾ ವಿನೋದವ ನೋಡಲಳವಡಿಸಿದರು ಶಾಬರವ (ಕುವ್ಯಾಆ. 
೬-೩೦); ಆತ ಬಳಿಕಳವಡಿಸದನು ಶಬರಾತಿಶಯದಂಗವನು ಪಾರ್ಥಿನ 


ರೀತಿಯನು ಮಜಕಿಮಾಡಿ ಕೂಡಿದನಾ ಪುಳಿಂದಕರ (ತೊರರಾ. ೩-೩-೮). : 
ಅಳನಳಿಸ್ಕು: ೧. ರೂಢಿಯಾವುಜಿಗಂ ಕಣ್ಣೊಳಿಪ ಕಾಂತಿಯ ಸೊಂಸಿನಿಂ 


| 
4 


0 


ಕ್ರ 


ಅಳನಡು 


ಶೋಭೆವಡೆದಾವುಜಮನಳವಳಿಸಿಕೊಂಡು , . . ಬಾಜಿಸುತ್ತಿರೆಯು6 
(ಶಾಂತೀಶ್ವ. ೭-೯೩ ವ); ಬಳಿಕ ನಿಯಮ ಸಮಾಪ್ತಿಯನು ಕೈಕೊಳಿಸಿ 
ಹೂಡಿದ ಬಂಡಿಗಳನಳವಳಿಸಿ ಕಜು ತುಲು ಬಾಲವನಿತಾ ವೃದ್ಧಜನ ಸಹಿತ 
- * ೬ ಬಂದರಾ ಗೋಕುಲಕೆ ಗೋಪರು (ನಿಭಾಗ. ೧೦-೨೯-೨೪) ; ರಾಜ 
ವದನೆಯರ್‌ ... ದೂರ್ವಾಕ್ಷತೆಗಳ ರಾಜಿಗಳನಳವಳಿಸೆ (ಚೈ ಮಿ ಭಾ. 
೭-೧೭). 

ಅಳವಡಿಸಿಕೊಳ್‌, ಅಳವಡಿಸಿಕೊಳ್ಳು -೧. ಜೊ :ಡಿಸಿಕೊ; 
ಹೊಂದಿಸಿಕೊ: ಗದಾದಂಡಮಂ ಭುಜಾದಂಡದೊಳಳವಡಿಸಿಕೊಂಡು 
(ಪಂಪಭಾ. ೧೦-೧೦೦ ವ). ೨. ತುಂಬಿಕೊ; ಮೊಗೆದುಕೊ : ಪೊಚ್ಚ 
ಪೊಸ ಪೊನ್ನಕುಂಭದೊಳಚ್ಚಿಗೊಳಿಪ್ಪುದುಮನಳವಡಿಸಿಕೊಂಡಾ . . . 
ಶಿನಾಲಯಮನೊಳಪೊಕ್ಕೆಂ (ಉದ್ಭಟ. ೧೧-೭೬). &. ಬಳಕೆಗೆ 
ತಂದುಕೊ; ಅನುಸರಿಸು; ಅಭ್ಯಾಸಕ್ಕೆತರು : ಗ್ರಂಥಸಂಪಾದನೆಯ 
ಕಲೆಯನ್ನು ನಾವು ಚನ್ನಾಗಿ ಅಳವಡಿಸಿಕೊಂಡಿಲ್ಲ (ತವನಿ. ೧೮); ಕಾಲ 
ದೇಶಗಳಿಗನುಗುಣವಾದ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕೇ 
ಹೊರತು ಎಲ್ಲಾ ಕಾಲಕ್ಕೂ ಒಂದೇ ವ್ಯವಸ್ಥೆ ಸಮರ್ಪಕವನೆಂದು ಹೇಳ 
ಲಾಗದು (ಅನಾಮಿ. ೫೪); ಜಲ್ಲಾಮರ್‌ ನೃತ್ಯದಲ್ಲಿನಂತೆ ಗೊಂಡರು 
ಹಲವಾರು ನೃತ್ಯಗಳನ್ನು ಅಳವಡಿಸಿಕೊಂಡಿದ್ದಾರೆ (ಭಾರಜಾ. ೯೧). 
೪. ಪಡೆ; ಹೊಂದಿರು: ಅವನು ತನ್ನ ತಂದೆಯಿಂದ ಸಸ್ಮಶೋಧನೆಗಳಿಗೆ 
ಬೇಕಾದ ಒಂದು ತರಹದ ಮನೋವಿಕಾರವನ್ನು ಅಳವಡಿಸಿಕೊಂಡ 
ನೆಂದರೂ ಅಶ್ಚರ್ಯವೇನಿಲ್ಲ (ಸಸ್ಕಕ. ೮). ೫. ಪಾತ್ರವಾಗಿಸು; 
ವಿಷಯವಾಗಿಸು : ತನ್ನ ಪತಿಯ ಕಳೇಬರವಿದ್ದಲ್ಲಿಗೆ ಹೋಗಿ ಸತಿಯ 
ಎರಡು ಕಾಲುಗಳನ್ನೂ ಪ್ರಭುವಿನ ದೃಷ್ಟಿಗೆ ಅಳವಡಿಸಿದಳು (ಶಾಂತಲಾ. 


೩೧೭). [ಆಳವಡು + -ಇಸ್ಕು] 


ಅಳವಡು (ಕ್ರಿ). ೧. ನಶವಾಗು ; ಹಿಡಿತಕ್ಕೆ ಸಿಕ್ಕು: ಎಂತಪ್ಪ ಗರ್ವ 


ವ್ಯಾಳಿಯುಮನತಿವರ್ಶಿಗಳುಮನಾರೂಢದೊಳ್‌ ತನಗಳವಡುವುದಲಂ 
ದಾರೂಢ ಸರ್ವಜ್ಞ ನುಂ (ಪಂಪಭಾ. ೪-೩೭ ವ) ; ನಳನೃಪನ ಬಯಸುವಡೆ 
ನಿನಗವನಳವಡನು (ನಳಚ. ೩-೪೦). ೨, ದೃಢವಾಗು ; ಬಿಗಿಯಾಗು : 
ಶೀತಳಜಳಮಿಶ್ರಿತ ವಸ್ತ್ರವನಳವಟ್ಟರೆ ಸುತ್ತಲಿನಿಸು ಬೇನೆಗಳಟಾಗುಂ 
(ಲೋಕೋಪ. ೯-೧೬೬) ; ಉಮ್ಮಳಿಸುವರೇಕೆ ದುರ್ಮತಿಗಳಾಗದುದಾಗ 
ದಪ್ಪುದಪ್ಪುದೆಂದಳವಡೆ ಚಿತ್ತಮಂ ಪಿಡಿದು ನಿಲ್ಲದೆ ತಲ್ಲಟದಿಂ ಧರಿತ್ರಿ 
ಯೊಳ್‌ (ದಶಕು. ೮-೨೬) ; ತುಜುಬ ಬಲಿದೊಳಗೌಕಿ ಮೊನೆ ಮುಂಜೆಆಗ 
ನಳವಡೆ ಸೆಕ್ಕಿ (ಕುವ್ಯಾದ್ರೋ. ೧೭-೧೯). ೩. ಸಾಧ್ಯವಾಗು ; ಶಕ್ಯ 
ವಾಗು : ತಂದಿತ್ತು ಕೆಯ್ಸೆಜಕಿಯಂ ಕೊಟ್ಟಳವಟ್ಟಿ ಸಾರಧನಮಂ ಮೂವಿ 
ಟ್ವಗಂ ಪೂಣ್ಣು ಕಾಲ್ಗೆಅಗಿತ್ತಂತರಿಗಂಗೆ ಬೆರ್ಚಿ ಭಯದಿಂ ಗ್ರಾಮಂ 
ಕುಳಂ ರಾಜಕಂ (ಪಂಪಭಾ. ೬-೩೦) ; ಇದೆಮಗವಶಕುನಂ ಈ ಬಾರಿಯ 
ಮದುವೆಯಳವಡದು (ನಂಬಿರ. ೬-೧೨೦) ; ನಿರ್ಮಳ ನಕ್ಷತ್ರಸಮಾಜಮಂು 
ನೆಗಟ್ಟಲಂಪಿಂ ರಾಸಿಗೈದಂತೆ ಕಣ್ಣಳವಟ್ಟಿಂತುರುಕಾಂತಿಯಂ ಪರಪುತಂ 
ಫ್ರೋತ್ತುಂಗ ತಾರಾಚಳಂ (ಉದ್ಭಟ. ೧೨-೧೧೯); ನೂಕಬೇಹುದು 
ನುಡಿದ ನತ್ಸರವ ಗುಪಿತನೆಂತಳವಡುವುದಾಶ್ರಯದಪದಕೆಯನೆಂತಾನುವಿರಿ 
(ಕುವ್ಯಾನಿ. ೧-೫) ; ಎಲವೊ ನಿನ್ನಯ ಬಾಯ ಹವಣಿಂಗಳವಡದ ಬಲು 
ದುತ್ತನಂಗೈಗಳಲಿ ಧರಿಸಿದೆ ಪಾಪಿ ಕೆಡಿಸಿದೆ ಕರ್ಬುರಾನ್ವಯವ (ತೊರರಾ. 
೩-೮-೬) ; ಜಡರೆನಿಷ ಮಾನವರ ಮತಿಗಳವಡುವವೊಲು ಶ್ರುತಿಗಳನು 
ಶಾಖೆಯ ಕಡಿದು ಕೈ ಗೊಳಿಸಿದನು ವೇದವ್ಯಾಸರೂಪದಲಿ (ನಿಭಾಗ. 
೨-೩-೧೦); ನಾಮಸ್ಮರಣೆ ನಾಲಗೆಗಳವಡದೆ ಮತ್ತಾ ಮರಾಮರವೆಂ 
ದರವಗೆ ಪ್ರೇಮದೊಳೊಲಿದು ಸದ್ಧತಿಯ ಪಾಲಿಸಿದ ಶ್ರೀರಾಮ ವಿಭೀಷಣ 
ವರದ (ಮೋಹ ತ. ೪೧-೨೨). ೪. ಒಪ್ಪು; ಹೊಂದಿಕೆಯಾಗು; 


'ಅಳವರಿ 


ಅನುರೂಪವೆನಿಸು : ಮಿಂಚುನೆತ್ತ ಸುಲಿಪಲ್ಗಳಳವಟ್ಟ ದುಕೂಲನೊಪ್ಪೆ 
ಬೆಳ್ವಸದನಮಂತದೇನೆಸೆದುದೊ ಪರಿಪೂರ್ಣ ಸುಧಾ ಂಶುವಕ್ತೈೆಯಾ 
(ಸುಕುಮಾ. ೯-೧೧೪) ; ತರಿಸಿ ತೀರ್ಥಕರ ಜನನೀಜನಕೆರಂ ನಿಜನಿರ್ಮಿತ 
ಮಣಿಮಂಟಪದೊಳಳವಟ್ಟ ಕಳಧೌತಪೀಠದೊಳಿರಿಸಿ( ನೇಮಿಪು. ೮-೮೦ ವ); 
ಅನುನಯಮಪ್ಪ ಚೆಲ್ವ ಹರೆಯಂ ಹರೆಯಕ್ಕಳವಟ್ಟ ರೂಪು ರೂಪಿನ ಪೊಸ | 5 
ದೇಸೆಗೊಪ್ಪುನ ಗುಣಂ (ದಶಕು. ೬-೯೦); ತನುಗಳವಟ್ಟಿ ರೂಪು ಘನ 
ರೂಪನಲಂಕರಿಪಚ್ಚಜೌವನಂ ಮನಕಿನಿದಾದ ಜೌವನಕೆ ತಕ್ಕ ವಿಳಾಸತೆ 
(ಉಜಶೇ. ೩-೧೯). ೫. ಉಂಟಾಗು; ಒದಗು: ಕುಂದದ ರುಚಿ 
ತಮಗಳನಡೆ ಕುಂದದ ನವನಿಧಿ ಗೃಹಾಳಿ ಸಿರಿಯಂ ನೋಡಲ್‌ ಬಂದ 
ಮರ್ದಿನತಾಯ್ಸಡಲೆಂಬಂದಮನುಕ್ಟಂದಮಾಗಿ ತಳೆದೆಸೆದಿರ್ಕುಂ (ಮಲ್ಲಿಪು. 
೨-೭೧) ; ಅಂಗಸುಖಿಗೆ ಲಿಂಗಸುಖವಳವಡದು ಲಿಂಗಸುಖಿಗೆ ಅಂಗಸುಖ 
ವಳವಡದು (ಆದವ. ೯೩) ; ಈ ಮಹಾತ್ಮಂ ಮದುನೆನಿಲಲ್ವೇಟ್ಯು ಮಂತು 
ನಿಂದೊಡೆ ರಾಜ್ಯಾಭ್ಯುದಯ ಮಳವಡುಗುಮಳವಡೆ ಪದುಳಂ ಲೋಕಕ್ಕೆ 
ಧರ್ಮಸಂತತಿ ನಿಲ್ಕುಂ (ಪುಷ್ಪ ಪ. ೧೨-೯೧). ೬. ಕೂಡು; ಸೇರು; 
ಜೊತೆಯಾಗು: ಶಾಸ್ತ್ರದಾನಮುಮಳವಟ್ಟವೊ ಕಾಡಿಯೂರೊಳಾರ್‌ 
ನೋಡುವೊಡಂ (ಎಇ. 2೭111, ೩೩೨-೪೧ ; 929) ; ಚೈತನ್ಮದೊಳಳವಡೆ 
ಸರ್ವಾಂಗಂ ಮೆಚ್ಚಿತ್ತನಾಗಳ್‌ (ಕಾದಂ ಉ. ೭೮೯); ಅಳವಟ್ಟದಟುಂ 
ಸೊರ್ಕುಂ ಬಳಮುಂ ಜವ್ವನಮು ಮೊದನೆ ತೀವ್ರತೆಯಿಂ ಸಂಚಳಮತಿ 
ಬಿಡದಾರುಮನೊಬ್ಬಳ ತವುಡಿಂಗಾಗದಂತು ಬಯ್ವಂ ಪೊಯ್ವಂ 
(ಧರ್ಮಾಮೃ. ೨-೧೬) ; ಮೊಲೆವಾಲನೂಡಿ ತೊದಳಿಂದವೆ ಬಣ್ಣಿಸಿ ಹಾಡಿ |20 
ಕಂಪದಿಂದಳವಡೆ ತೂಗಿಯಚ್ಚಸುಖನಿದ್ರೆಯನಂದಮನುಂಟುಮಾಡಿ 
(ಸಂಪಾಶ. ೩) ; ಇದು ಕೃತಾಂತನ ಸೀಮೆಗಳವಟ್ಟುದು ಸುಯೋಧನ 
ನೃಪತಿ ನಿಗತಾಭ್ಯುದಯನಾದಂ (ಕುವ್ಯಾದ್ರೋ. ೧೦-೪೦) ; ತಳುವದೆ 
ತಳತಂತ್ರಗೂಡಿ ಸನ್ನಾಹ ದೊಳಳನಟ್ಟು ನಡೆದನುಬ್ಬಿನಲಿ (ಕಂನವಿ. 
೧೧-೧೦). [ಅಳವು * ಪಡ್ಡು] 
ಅಳವನರಿ "ಅಳವಅು? ನೋ. 
ಅಳವಳ (ನಾ). ದುಃಖ; ವ್ಯಥೆ: ಮೃದುತರ ಮಾರ್ಗದೆ ಕೆನ್ನಂ ಮದನ 
ಶರಾನೀಕನೊಯ್ಯ ನೊಲವಂ ಪಡೆಗುಂ ಹೃದಯಮನಳವಳವಿಂ [ಖಾಕಾಂ. 
ಅಳವಳಲಿಂ, ಆ[ಟಲ]ಳನಿಂ]ದುಆ್‌ ವಿದಾರಿಸುವುದಿಂತು ಕುಸುನು | 
ಮುಯಮಲ್ಪದಣಜಕಿಂ (ಕವಿರಾ. ೩-೧೦೦) ; ಒಂದು ಬೇವಿನ ಬುಡಳೆ ನಿಂದು 
ಆಳವಳದಿಂದ, “ಎಂದಿಗೂ ಸಿಗಲಾರೆಯಾ ಜೀನಿನರಸಿಯೇ!” ಮನದೆ | 
ಕಡುನೊಂದು ಎಂದೆ (ಸಖೀಗೀ. ೬೩-೬). ([?] | 
ಅಳವಳಿ "ಅಳವಟಾ? ನೋ. | 
ಅಳವಳಿಕೆ "ಅಳವಡಿಕೆ? ನೋ. | 
| 
| 
1 


15 


25 


30 


ಅಳವಳಿಸ್ಕು "ಅಳವಟಾಸು? ನೋ. 

ಅಳವಳಿಸ್ಕು "ಅಳವಡಿಸು? ನೋ. 

ಅಳವಳಿಸ್ಕು (ಕ್ರಿ). ಧ್ವನಿಮಾಡು; ಸಲ್ಲಾಪಮಾಡು (?) : ಪೊಸತ | 
ಲರ್ದಂಭೋರುಹದೊಳ್‌ ಮುಸುಂಬು ಮುಖುಗುಪಿನಮೆಆಗಿ ಗಂಧಮ 
ನಾಘ್ರಾಣಿಸುತುಮಳವಳಿಸುವಳಿಗಳ ಪಸವೋಡಿದುದಿಲ್ಲ ರಜನಿಸಮಯಾ 
ತ್ಕಯದೊಳ್‌ (ಅಜಿಪು. ೬-೬೬). 

[ಅಳವಳ ? + -ಇಸ್ಕು. / ತಮಿ. ಆಳವಳಾವು - ಸೇರಿ ಮಾತಾಡು, 

ಕೂಡಿ ಮಾತಾಡು] 

ಅಳವಳ್ಳ (ನಾ). (ಉಕ) ವ್ಯವಹಾರಜ್ಜ್ಞಾನವಿಲ್ಲದವನು; ಪೆದ್ದ: 
ಗುರುವಾರ ದಿನ ತಯಾರ ಆಗಿ ಕೂತುಕೋ ಅಳವಳ್ಳನಂಗ ಏನಾರ 


ಮಾತಾಡತಾನ ಆತು (ಮುಗಿಮ. ₹೨) ; ಅವನು ಬಹಳ ಅಳವಳ್ಳ ನಿದ್ದಾನೆ | 45 


(ಕೂಢಿ). 


[7] 


೫೨೦ 


40 


ಅಳನಾಳಗೊಟ್ಟಗೆ 


: ಅಳೆನಲ್‌, ಅಳವರಿ (ಕ್ರಿ). ೧. ಪ್ರಮಾಣವನ್ನು ತಿಳಿ; ಅಳತೆಯ 
ನ್ನರಿ: ಸೂರ್ಯಕಾಂತದ ಧೂಪಗುಂಡಿಗೆಯೊಳಳವಜಕಿಯದೆ ಸೆಜ್ಜೆವಳ 
ನಿಕ್ಕಿದ ಕೇಶಸಂ ಸ್ಕಾರ ಕಾಳಾಗರುಧೂಪಂ. .. ದಂಪತಿಯಂ.... 
ಕೊಂದುದು (ಆದಿಪು. ೫-೨೨ ವ, ೨೩); ಆಳವಜ್‌ಯದೆಗ್ಗು ಬಳವಳ 
ಬಳೆವಿನೆಗಂ ಪಚ್ಚಪಸಿಯ ತುಖಕಾಜಂಗಗ್ಗಳಿಕೆಯನೆ ಮಾಡಿ ನೀನುಂ 
ಪಟ್‌ ಯಂ ಕಟ್ಟಿದೆಯೊ ಭೂಪರಿನಿಬರ ಕೊರಲೊಳ (ಪಂಪಭಾ. ೬-೪೬). 
೨. ಸ್ವರೂಪವನ್ನು ತಿಳಿ; ಯೋಗ್ಯತೆಯನ್ನು ತಿಳಿ; ಸಾಮರ್ಥ್ಯ 
ವನ್ನು ಅರಿ: ಅಳವಜಕಿ [ಪಾಠಾಂ. ಆಳವಜಸಿ]) ಯದ ಭಾಷೆ, ಬಹುಕುಳ 
ವಾದ ನುಡಿ, ಇಂತೆರಡರ ನುಡಿ ಹುಸಿಯಯ್ಯಾ (ಅವಚಂ. ೩೧-೧೩೦) ; 
ತದ್ಬಲದಿನರಾತಿಯಳವಜಿದು ಬಲಕಿಯಮೆನ್ನ ಕೂರ್ಪಂ ತೊ ರ್ಪೆಂ 
(ಚಂ ದ್ರಪು. ೧೦-೯೯೪ ವ); ತನ್ನ ಪಡೆಯೆಲ್ಲಮನಳವಟದು ಮನ್ನಿಸಿ 
(ಕಬ್ಬಿಕಾ. ೩೩೩). ಅಳವರಿ : ೧. ಕಲೆಯೆನ್ನುವುದು ಸೃಷ್ಟಿಯಲ್ಲಿ ವಿಚಿತ್ರ 
ವಾದ, ಅಳವರಿಯಲಾಗದ ದಿನ್ಯಶಕ್ತಿ (ಸಾಹಿಜೀ. ೭). [ಅಳವು + ಆಜ] 

ಅಳವಖ', ಅಳವಳಿ (ಕ್ರಿ). ೧. ಯೋಗ್ಯತೆ ಕೆಡು: ಗೋವುಗಾದಳ 
ವಟ್‌ದಿರ್ದ ಕೃಷ್ಣ ನೊಡನಿರ್ದುದಆ್‌ಂದವೆ ಗೋವಿಯಾದೆ (ಗದಾಯು. 
೯-೫). ೨. ಶಕ್ತಿಗುಂದು; ಬಳಲು : ಕಂಬುದ್ವೀಪಡೊಳಳವಟದಂಬರ 
ಚರನೆಜಕೆಮುಜಕಿದ ಪಕ್ಕಿವೊಲಿರ್ದಂ (ಸಂರಾಮಾ. ೯-೧೪೭); ಸೂಳೆ 

| ಯರ್‌ ಗಾಳದ ವಿಖಾನಂತಳವಟ್‌ಯೆ (ಧರ್ಮಾಮೃ. ೨-೬೯). ಅಳನಳಿ : 
| ೨. ಚೋಳನಳವಳಿದು ಫುರೆಮಂ ಪಾಳಿಕ್ಸಿ ಭಯಕ್ಕೆ ಮೊತ್ತೆಂ ಮೊದಲಿಗ 
ನೆನೆ (ಮೈ ಆರಿ. ೧೯೩೦, ೭೬-೨೦; 1080); ಗಂಗಿಮಯ್ಯ್ಮ ಬೆಳಗ 
ವರ್ತ್ತಿಯ ಮೇಲೆ ಧಾಳಿಯನಿಟ್ಟಳೆ(ಳ]ವಳಿದು ಪಲರಳಿವಿನಲು ತನ್ನ 
ಪರಿಚ್ಛೇದಿಸಿ (ಎಕ. ೪11, ಶಿವನೊ. ೫೬-೨೫; 1125) ; ಚಿತ್ತದುಮ್ಮಳಿಕೆಯಂ 
ಕಳೆ ಹರಿಶ್ಚಂದ್ರ ಭೂನಾಥಯೆಂದಳವಳಿದು ಬಾಯ್ವಿಟ್ಟು ಕೈಮುಗಿದು 
ನುಡಿದರ್‌ (ಹಚಕಾ. ೭-೧೫) ; ಅಳಿದುದು ಬಲವೆಂದು ಕಾಟಿಣ್ಣನೇನಳ 
ವಳಿದನೆ ನೆರವ ಹಾರಿದನೆ (ಕುರಾಸಾಂ. ೧೩-೨೧). ೩. ಗೋಳಾಡು; 

: ಪ್ರಲಾಪಿಸು: ಭಕ್ತಜನಪಾಲನೆಂಬೀ ಬಿರುದನುಳಿದನೋ ಹರನೆನುತ 

ಭುವನಜನಮಳವಳಿದುದು (ಚೆಬಪು. ೧೬-೨೬). [ಆಳವು ಆಲಿ) 

ಅಳೆವಟೀಸು, ಅಳವಳಿಸು (ಕ್ರಿ). ೧. ಶಕ್ತಿಗುಂದು; ಬಳಲು: 
ಅಳವಳಿಸಂ ಬೆಬ್ಬಳಿಸಂ ಕಳವಳಿಸಂ ಕನಲನೊನಲನಳ್ಳೆ 0 ಬಳ್ಳಂ (ಅಜಿಪು. 
೫-೯೦); ಕಳಕಳಿಪ ಹೆಪ್ಪಳಿಪ ಶೋಕಿಪ ಹಳನಿಸುವ ಬಾಷ್ಟಂಗಳಲ್ಲುಗೆ 
ಅಳುವ ನಿಜಕರ್ಮಂಗಳೆಂ ಬಯ್ದಳವಲಅಕಿಪ ಸೆಡೆವ (ಸಾನಂಚ. ೮-೧೬). 
ಅಳವಳಿಸು : ೨. ಶಕ್ತಿಗುಂದಿಸು; ಬಳಲಿಸು : ವರದುಗ್ಯಾಂ 
ಬುಧಿಯನುಆಕಿ ಮಧಿಸಲಾಕ್ಷಣಂ ನವಚಂದ್ರಬಿಂಬಮುದಿಸಿದುದು ಶೀತ 
ಪ್ರಭೆಯೊಳಖಳ ದೇವಾಸುರರನಳವಳಿಸುತೆ (ಚೆ ಬ ಫು. ೨೨-೨೨) ; ಪರ 
ದಳವನೊಳವೊಕ್ಕು 'ಸುಭಟರಂ ಸದೆದು ಸೊಪ್ಪರೆದಳವಳಿಸಲಾಗ ಭೀತಿ 
ಯಿಂದೆಸೆದೆಸೆಗೆ ಪರೆದಳವಡಿಸಿದರ್ಪಲಾಯನನನತಿಬಲರ್‌ (ಜೈಮಿಭಾ. 
೨೨-೨೫). [ಅಳವಳಿ (ಆ ಅಳವಟ) + -ಇಸ್ಕು] 

ಅಳವಾನು (ಕ್ರಿ). ಸಾಮರ್ಥ್ಯವನ್ನು ಪಡೆ; ಶಕ್ತಿಯನ್ನು ಹೊಂದು: 
ಅಳವಾಂತು ಗರುಡ ಕೃಷ್ಣನ ಕೊಂಡು ತೆರಳಲ್ಕೆ ವಳಯದೆ ಪುಣ್ಮಮೂರು 
ತಿಯ ನೆಳಲಾದ ಸ್ವಸ್ಥಾನದೆ ಬಿದ್ದ ಮಾರ್ಗದ ಫೊಳೆಲವರ್‌ ಪುಣ್ಮವೆಯ್ದಿ 
ದರು (ಮೋಹತ. ೪೨-೧೦). [ಅಳವು * ಆನು (ಆ ಆನ್‌,)] 

ಅಳನಾಳಗೊಟ್ಟಿಗೆ (ನಾ). ಮಕ್ಕಳು ಕಟ್ಟಿಯಾಕಾರದಲ್ಲಿ ಸುತ್ತ 
ಕುಳಿತು ಆಡುವ ಆಟ (?) : ಮಳಲುಕುಪ್ಪೆ ಗುಬ್ಬಿಮನೆ ಕಣ್ಣು 
ಮುಚ್ಚಣಿಕೆ ಬೆಳದಿಂಗಳಕುಪ್ಪೆ ಉಯ್ಯಾಲೆ ಜೋಜೋ ಅಳವಾಳಗೊಟ್ಟಿಗೆ 
ಆಟ್ಟಿಗೆಮುಟ್ಟಗೆ (ವಿಸ್ತೋಸು. ೧೯-೩). 

[ಅಳವಾಳ್ಯ (ಆ ಸಂ. ಆಲವಾಲ) + ಗೊಟ್ಟಗೆ) 


ಅಳವಿ 


ಅಳವಿ (ನಾ). ೧. ಅಳತೆ; ಪರಿಮಾಣ : ಉಸಮಾರಹಿತಮಪ್ಪುದನಳನಿ 
ಯಿಲ್ಲದುದನಾವ ಕಾಲಮುಂ ಕಿಡದುದಂ (ವಡ್ಡಾರಾ.೯೯-೮) ; ನೇಟಿಯಲ 
ಕಟ್ಟ ಕಟ್ಟುವುದರ್ಕೈ ಕೊಟ್ಟಿ ಸ್ತಿತಿಕ್ರಮವೆನ್ತು ವೆನ್ಡೊಡೆ ಒನ್ನರಣಿಯ ನೀರ 
ಬಯಗಿದ ವರಿಸ ಪತ್ತೊನ್ಹಿ ಎರಡನೆಯ ವರಿಷಮೆಟಳವಿ ಮೂಜನೆಯ 
ವರಿಷದನ್ನಿಗೆ ಆಯ್ದಳವಿ ಎಲ್ಲಾ ಕಾಲಕ್ಕೆಂ ಎಲ್ಲಿಟ್ಟುಪಲು ಸಳ್ಳುಂ (ಎಕ. 
111, ಶ್ರೀರಂಗ. ೧೪೮-೧೮ ; 904) ; ಕನಲ್ವುದರ್ಕಳವಿಯುಮಂತುಮಿಲ್ಲ 
ಸನಿಯನ್ನಳೆ ಕುಂಟಣಿ (ಪಂಸಭಾ. ೪-೯೮) ; ವರನ ಕೊರಲಳನಿಗೆತ್ತಿರ್ದ 
ರತ್ನನವಮಾಲೆ ನೇಲೆ ನೆಲನಂ ನೋಡುತ್ತಿರೆ ಕನ್ನಿಕೆ (ಶಾಂತಿಪು. ೫-೧೧೧); 
ಸತ್ತವರೇಟ್ವರೆ ಪೇಟಕೊಡಸತ್ತರೆ ತಮ್ಮಟಲಿನಳವಿಯಂ ಮಲ್‌ ಸಲೆಂ 
ದುತ್ತವಳಿಕೆಯೊಳೆ ಸಾವರ್ಸ್ಸತ್ತವರವರ್ಗಾವ ಹಿತಮನಾಚರಿಸುವರೋ 
(ಕಾದಂಪೂ. ೯೬೧) ; ಬಳಿಕ ಹಸಾದವೆನುತ ನಂಜರಾಜೇಂದ್ರ ಸಲೆ ಗಡಿಗಳ 
ಮನ್ನೆಯರ ತಳುವದೆ ಮಾರ್ಬಲ ಸಹಿತ ಕರಸಿ ಕಾರ್ಯದಳವಿಯ ಪೇಳ್ದ 
ನಿಂತೆಂದು (ಕಂನವಿ. ೧೩-೫೧). ೨. (ಹಿಡಿತಕ್ಕೆ ಸಿಲುಕುವಷ್ಟು) 
ಹತ್ತಿರ, --ಸಮಾಪ: ಬಿಲ್ಲಂ ಕುದುರೆಯಂ ಕಾಲಾಳಂ ನಾಯ್ದು 
ಳುಮಂ ತಿಣ್ಣಮಿರಿಸಿ ಕೆಯ್ಕ್ಯಂ ನೇಣುಮನಳಪವಿಯೊಳ್‌ ಕೂಡಿ ನಡೆಯ 
ಲ್ವೇಟ್ಡು ಬೇಂಟಿನಸದನಂಗೊಂಡು (ಪಂಪಭಾ. ೫-೪೭ ವ); ನೀಡಿ 
ಕರಾಗ್ರದಿಂದಳವಿಗೊಯ್ಯನೆ ಬಾರದೆ ಪೂದುಖಂಗಲಿಂ ನಾಡೆ ವಿರಾಜಿಸಿರ್ಪ 
ಸೆಳೆಗೊಂಬೆಲರಿಂ ತೊನೆದು (ಕುಸುಮಾ. ೫-೧೧೧) ; ಕಿರೀಟಯನಳವಿಯಲಿ 
ಕಂಡಿದಿರುವಂದನು ನಗುತ ಶತಮನ್ಮು (ಕು ವ್ಶಾ ಅ. ೮-೮೬) ; ಕಾದಿ 
ದಂದುಗಬಡದ ಮುನ್ನವೇ ತನ್ನೆಳವಿಗೈದಿದಂಕದ ಭಟರ ತೇರ್ಗಳಂ 
ತೆಗೆದಿಳೆಗೆ ಮೋದಿದಂ (ಜೈಮಿಭಾ. ೭-೪೭). ೩. ಯೋಗ್ಯತೆ; ಘನತೆ: 
ಕರಮ[ನ]ಯದೆ ನಿನ್ನಳವಿಗಳವನಜಕಿಯದೆ ನೆಗಬಕ್ಷೈ (ಪಂಪಭಾ. 
೬-೫೨) ; ಪರಿಜನಮನಳವಿಯಜಕಿದಾಳರಸೆಂಬುದನಜಕಿಯಲಾಗದಂತಿರೆ 
ಪೊರೆದಾ ನರಸತಿಯ ಗುಣಾಗುಣದಂತರೆಂ (ಶಾಂತಿಪು. ೧-೬೯); 
ಆರಮನೆ ನೆರೆಮನೆ ನಂಟಿಂ ನರಪತಿ ತನಗಾಪ್ತಪರಿಜನಂ ಸಚಿವರೆನಲ್‌ 
ದೊರೆವಡೆದಂ ಬಲ್ಲಾಳನ ಪುರದಳವಿಗೆ ಕುವರ ಲಕ್ಷ್ಮದಂಡಾಧೀಶಂ (ಎಕ. 
೪, ಬೇಲೂರು. ೧೧೨-೪೦ ; 1220). ೪, ಶಕ್ತಿ; ಸಾಮರ್ಥ್ಯ: ಕಡು 
ಮನದ ಕಾಲಾಳು ಕಜ್‌ದುದು ಖಡುಗಧಾರೆಯನೀತನಳವಿಯ ಕೆಡಿಸಿ ತಲೆ 
ಯೊತ್ತಿದರು ಭೂ ಪನ ಮೊನೆಯ ನಾಯಕರು (ಕುವ್ಯಾದ್ರೋ. ೬-೩೯). 
೫, ವಶ; ಅಧೀನತೆ; ಹಿಡಿತ: ಈ ಮುಗ್ಧಬಾಳಕಿಯರಳವಿಗೊಳ 
ಗಾದವಿನ್ನಿವರನೆನ್ನ ಬಿನದಕ್ಕೆ ತಕ್ಕ ದೀವಮಂ ಮಾಟಕ್ತಿಂ (ವರ್ಧ ಪು. 
೯-೬೦ ವ) ; ಮೊಳಿತುವಾಕ್ಷಣ ಕಾಮಬಾಣದ ಹಿಳುಕುಗಳು ಹಿರಿದಾಗಿ 
ಚಿತ್ತಜನಳವಿಯಲಿ ಸಿಲ್ಕಿದಳು ಮಾಯೆ ಮಹಾನುರಾಗದಲಿ (ಪ್ರಭುಲೀ. 
೫-೧೧). ೬. ಶಕ್ಯ; ಸಾಧ್ಯ: ಅವರನಿಂತುಗ್ಗಡಿಸಿ ಕೀರ್ತಿಸಲೆಮ್ಮಳ 
ವಿಯೇ (ಬಸಪ. ೨೯-೨೮); ಹೊಲೆಯರಿಗೆ ಶಿವಭಕ್ತಿ ಮಹಿಮೆಯ 
ನಳನಿಯೇ ತಿಳಿಯಲಿಕೆ (ಬಸಪು. ೫೬-೪೯). :೩. ವಿಶ್ವಾಸ; ನಂಬಿಕೆ 
(ಕಿ). ೮, ಯುದ್ಧ ; ಕಾಳಗ: ಕುಂಭಕರ್ಣನನಗಿವ ಬೊಬ್ಬೆಯಲಳವಿ 
ಗಳುಕದೆ ವಿಗಡರಕ್ಕಸರೆಕ್ಯತುಳದಲಿ ಹೊಕ್ಕರುರವಣಿಸಿ (ತೊರರಾ. 
೫-೮-೩೯) ; ಎನ್ನ ನೀಂ ಪಳಿದೆಲಾ ಕಾಣಬಹುದಿನ್ನೇಕೆ ನೋಡು ತತ್ತಳ 
ವಿಯೊಳ್‌ ನೀನೆನ್ನ ಸೋಲು ಗೆಲವುಗಳ (ಚೆಬಪು. ೧೬-೭); ಪಟುಭಟ 
ರಳವಿಗೊಟ್ಟಾಗಿ ಸಲೆ ಸರಳಗಾಯದಿಂ ಮಡಿವುತಿರ್ದರು (ಜೈಮಿಭಾ. 
೪-೫೫). ೯. ಯುದ್ಧಭೂಮಿ : ತೇರ್ಮಗುಳ್ಳಳವಿಯಿಂ ತೊಲಗಿ 
ಬೆಂಡಾಗಿ ನಾನೂರ್ಮೊಳಂ ಪೋಗಲೈ ತಲೆದೂಗಿ ಮುರಹರಂ (ಜೈಮಿಭಾ. 
೧೩-೩೨). 
[ಅಳೆ * -ವಿ. / ತನಿ. ಮಲ. ಅಳವು; ತೆಲು. ಅಲವಿ, ಅಲವು ; 
ಕೊಲಾ, ಲಾನ್‌] 


೫೨೧ 


5 


20 


40 


ಅಳನಿಗೊಳ್‌ 


ಅಳವಿಗೆ (ನಾ). ಪರಾಕ್ರಮಿ; ಶೂರ: ಪ್ರಜೆಗಳ್‌ ನೀರರೆನಿಸಿಯುಂ 
ವಿನಯವಂತರುಂ ನಲ್ವಾತುಗರಾಗಿಯುಂ ನನ್ನಿಗರುಂ . «ಎ ಅಳವಿಗ 
ರಾಗಿಯುಂ ಪಾಪಭೀರುಗಳೆನಿಸಿರ್ಪರ್‌ (ಚಿಕವಂ. ೧೪೨-೨೦); ಬಲ 
ಮುರಿದು ಕಾಲಾಳು ಮೇಲಾಳುಗಳ್ತೆರಳಲಳವಿಗನು ಸುಡು ಸುಡೀ ಬಣಗು 
ಗಳು ಕ್ಲಾತ್ರಿಯರ ಕುಲದಲುಂಟಾಗಿ ಮುರಿಡೋಡಿದರೆನುತ್ತಿರ್ದನಾ 
ಭೀಮ ಮೋಹರದೊಳು (ತುರಂಗ. ೬೪-೩೩). [ಅಳವಿ -ಗ್ಯ) 

ಅಳವಿಗಳಿ "ಅಳವಿಗಟ್‌ ನೋ. 

ಅಳವಿಗಲ, ಅಳವಿಗಳಿ (ಕ್ರಿ). ಅಳತೆಮಾರು ; ಹೆಚ್ಚಾಗು; ಅತಿ 
ಶಯವಾಗು : ಆಶಾವಳಯಿತ ಲೋಕಾಕಾಶಮಿದೇನತಿ ವಿಶಾಲಮೋ 
ನಿನ್ನ ಯಶೋರಾಶಿಯನಿಂದುದ್ಕುತಿಯ ನಿಕಾಶಮನೊಳಕೊಳ್ಳುವುಳ 
-ವಿಗಟಿಸಿದಿರ್ದುದುಮಂ (ಕನಿರಾ. ೩-೯೪) ; ಆ ಮಹಾರಾದ್ರ ಭದ್ರಾಕಾರನ 
ಪೊಡರ್ಪಿನಾರ್ಸಿನಳನಿಗಟಿದ ದರ್ಪ ಮ ೦ ಪೇಟಕ್ವೊಡೆ (ಪಂಚತಂ. 
೪೫-೧೮) ; ಅಳವಿಗಲಕಿದೆ [ಪಾಣಂ. ಗಳೆದ] ಸಿರಿಯೊಳಮುಪಮೆಗಳೆದ 
ಭೋಗದೊಳಂ (ಧರ್ಮಾಮೃ. ೧-೯೨) ; ಅವಳಳವಿಗಆಿದಂಗಜಜ್ವಳನ 
ಸಂಜ್ವರೋದ್ರೇಕಮಂ ಪೇಲಕ್ಕೊಡೆ (ವರ್ಧಪು. ೪-೫೭ ವ). ಅಳವಿಗಳಿ : 
ಕಳಿದ ಪೂಗಳ ತೆಅದಿ ರೇಚಕದೆಲರಿನಿಂದುದುರಿದುವು ತಾರೆಗಳಳವಿಗಳಿದಾ 
ತೋಳ್ಗಳುಬ್ಬೆಗೆ ದಿಗ್ಗಜವ್ರಜವು ಪೆಳಜಕದವು (ಸಾಳ್ವಭಾ. ೨೧-೧೦೪) ; 
ಅಳವಿಗಳಿಯದೈತರೆ ನೆಗೆದೆಆಗಿ ಗಜಲ್‌ ಗರ್ಜಿಸಿ ಕುಂಭಿ ಕುಂಭಸ್ಕಳಮಂ 
ಕೂರುಗುರ್ಗಳಿಂ ಸೀಳ್ದು ಸಿಬುಂಬಳಾಡಿ ಸಿಡಿಲ್ಲಿಡಿವಂತೆ ನಗಾಧಿತ್ಯಕಕ್ಕೆ 
ನೆಗೆನ ಮೃಗೇಂದ್ರಂಗಳಿಂ (ರಾಜಕೇ. ೫-೫೫ ವ) ; ಶ್ರೀಮನ್ಮಹಾರಾಜ 
ರವರ ಅಳವಿಗಳಿದ ಅಸ್ಟ್ರೈಶ್ವರ್ಯಗಳೆ ಸನ್ನಿಧಾನದಲ್ಲಿ (ಬೆಟ್ಟಆ. 
೭೪-೨೨). (ಅಳವಿ * ಕಲ್ಪ] 

ಅಳವಿಗಾಣ್‌ (ಕ್ರಿ). ಅಳತೆಯನ್ನು ಕಾಣು ; ಪರಿಮಿತಿಯನ್ನು 
ಕಾಣು : ಮಾನಭಂಗಮಂ ಮಾಡೆ ಮನಃ ಕ್ಷತಕ್ಕಳವಿಗಾಣೆವು ನೋಡಿರೆ 
ಪಾಂಡುರಾಜನಂ (ಪಂಪಭಾ. ೬-೧೬). [ಅಳವಿ - ಕಾಣ್‌] 

ಅಳವಿಗಿಡು "ಅಳನವಿಗೆಡು? ನೋ. 

ಅಳವಿಗೆಡಿಸು (ಕ್ರಿ). ಸತ್ವಗುಂದಿಸು; ಶಕ್ತಿ ಕಡಮೆಯಾಗುವಂತೆ 
ಮಾಡು : ಉರ್ಜಿ ಕೊರ್ಬಿ ಕೋಳಾಹಳಂಗೆಯ್ದಳವಿಗೆಡಿಸಿ ಪೊಳೆದು 
ಪೊಗರೇರ್ವ ದಳಮಂ ಕಂಡು (ಹನ್ನಾರ. ೩-೩೫ ವ). 

[ಅಳವಿಗೆಡು + -ಇಸ್ಕು] 

ಅಳನಿಗೆಡು, ಅಳವಿಗಿಡು (ಕ್ರಿ). ೧. ಶಕ್ತಿಗುಂದು : ಅಳವಿಗೆಡೆ ಧುಮ್ಮಿಕ್ಕಿ 
ರಥದವರಿಳಿಯಬಿದ್ದರು ಭಯದಿ ತೇಜಿಯನಿಳಿದು ರಾವ್ತರು ಕರವ 
ಮುಗಿದರು ಕೊರಳ ಸಲಹೆನುತ (ಕುವ್ಯಾದ್ರೋ. ೫-೧೪). ಅಳವಿಗಿಡು : 
೨. ಯೋಗ್ಯತೆ ಕೆಡು; ಘನತೆ ಹಾಳಾಗು: ಪೆಜನಿಕ್ಕುಂಗೂಟಕೊಳಂ 
ಕೀಚಿಕಿಲೊಳಮಳನಿಗೆಟ್ಟರ್ಪ ನಿಮ್ಮಿರ್ಪುದರ್ಕಂ ಮಣುಗುತ್ತಿರ್ಪ ಳ್ಗ್ಗ 
(ಸಂಪಭಾ. ೮-೭೧). [ಅಳನಿ* ಕೆಡು) 

ಅಳನಿಗೊಡು (ಕ್ರಿ). ಪ್ರತಿಭಟಸು; ಎದುರಾಗು; ಕಾಳಗಕ್ಕೆ 
ನಿಲ್ಲು: ಧೃಷ್ಟದ್ಯುಮ್ನನಾಜ್ಞೆಯೊಳಳವಿಗೊಟ್ಟುದು ಸೇನೆ . .. ರಭಸದಲಿ 
(ಕುವ್ಯಾಭೀ. ೧-೬೪) ; ಎಲವೆಲವೊ ಹೆಂಗಳ್ಳ ಹೋಗದಿರಳವಿಗೊಡು 
ಸಂಗರಕೆ ನಿಜ ಭುಜಬಲವ ತೋಣು (ನಿಭಾಗ. ೧೦-೬೦-೧೮) ; ತೊಳಪ 
ಪಲ್ಲವಸತ್ತಿಗೆಯ ತಣುನೆಳಲೊಳೀ ಗಜಕಂಧರದೊಳಿದ್ದಳವಿಗೊಡುವನ 
ನಾರು ಬಲ್ಲಡೆ ಸೂತ ಹೇಳೆಂದ (ಸಾಳ್ವಭಾ, ೮-೭೫). [ಅಳವಿ * ಕೊಡು] 

ಅಳವಿಗೊಳ್‌ (ಕ್ರಿ). ಆವರಿಸು; ಮುತ್ತು (?): ರೂಡಿಸಿದ 
ರುಲ್ಲರಿಯ ಬಳಗವತ್ತೆ ಸೆದವು ಜಯದ್ರಥನಳವಿಗೊಂಡಾ ನಿಶಾಂಧಕಾರದ 
(?) ಸುಳಿವು ತಾನೆನೆ ಮೆಆಕಿದುದಖಿಳವ್ಯೂಹ ರಚನೆಯಲಿ (ಕುವ್ಯಾದ್ರೋ. 
ಓರಿಇ. ಪರಿ. ೨೮೭). [ಅಳವಿ * ಕೊಳ್‌] 


ಅಳನಿದಫ್ಪು 


ಅಳನಿದಪ್ಪು (ಕ್ರಿ). ೧. ಅಳತೆಮಾರು ; ಹೆಚ್ಚಾಗು: ಅಳವಿಡಪ್ಪಿದಾ | 
ಕುಳತೆಯಿಂ ಬಂಧುಜನಂಗಳ” ಕೆದಜಕಿ ಮಂಜಿನಂತೆ ಪಸರಿಸುವಭಿಷೇಕದ 
ಪುಡಿಯ ಪೊರೆಹದೊಳಂ (ಚಂದ್ರಪು. ೫-೧೯ ವ). ೨. ಗುರಿತಪ್ಪು : | 
ಮುಂದಣ ಮಿಗಮಂ ಕಳಿಪದೆ ಸಂದಿಸಿ ಬಚಿಿಗೊಳ್ತ ಮಿಗಮುಮಂ 
ಕಳಿಪಡೆ ತಾನೊಂದಳವಿದಪ್ಪದೆಚ್ಚು (ಪಂಪಭಾ. ೫-೪೮) ; ಅಳವಿದಪ್ಪದೆ 
ದಂತಿಘಟಿಗಳನಳುಕದೆಚ್ಚನು (ಕು ವ್ಯಾದ್ರೊ ೋ. ಓರಿಇ. ಪರಿ. ೨೮೯). 
೩. ಶಕ್ತಿಗುಂದು: ದ್ರೋಣನ ಬಲುಸರಳ ಸರಿವಳಿಗೆ ದಂಡೆಯನೊಡ್ಡಿ 
ದಳವುಳಿಸಿ ಅಳವಿದಪ್ಪದೆ ಕೆಲದ ಖಡ್ಗವ ಸೆಳೆದು ಗುರುವಪ್ಪಳಿಸಿ ಕೈಯಲಿ 
ಕಳೆದು ಹೊಕ್ಕನು ಭೀಮ ಬೊಬ್ಬಿಆಕಿದು (ಕುವ್ಯಾದ್ರೋ. ೧೩-೧೨). 

[ಅಳವಿ * ತಪ್ಪು) 

ಅಳನಿಯಲ್‌ (ಕ್ರಿ). ಅಳತೆಯನ್ನು ತಿಳಿ; ದೂರವನ್ನು ತಿಳಿ: ಅಳವಿ 
ಯೆಜಿದು ಫುಳುಘುಳಿಸಿ ಪರಿತಂದು ಉಂಗುಟಿದಿಂ ಭಾಳಾಗ್ರಂಬರಂ 
ಪೋಳ್ನೆಶ್ರಿ (ನಂಬರ. ೧೮-೧೭). [ಅಳವಿ ಆಜಕ್ಕಿ] 

ಅಳವು (ನಾ). ೧. ಶಕ್ತಿ; ಸಾಮರ್ಥ್ಯ ; ಪರಾಕ್ರಮ: “ಅಳನೆಂದೆನೆ 
ಸತ್ತ್ವಮುಂ ಸಮಿಾಸಪಮುಮಕ್ಕುಂ? (ಭಾರನಿ. ೩೮) ; ನೃಪತುಂಗ 
ನೆಂಬಳನನೊಲ್ಲಂಗೀಕೃತಂ ಮಾಡಿದಂ (ಎಇ. X11, ೨೨೯-೪ ; 929); 
ಅಂತು ವಜ್ರನಾಭಿ ಚೆಲ್ವಿಂಗೆ ನಾಭಿಯುಂ ವಿಳಾಸಕ್ಕಾವಾಸಮುಂ ಅಳವಿಂಗೆ 
ದಳಮುಂ ಅಜವಿಂಗೆ ಗುಜಕಿಯುಂ ಕಳೆಗೆ ಕುಲಭವನಮುಂ ಪ್ರತಾ 
ಪಕ್ಕಡರ್ಪುಮಾಗಿ ಬಳೆವನ್ನೆಗಂ (ಆದಿಪು. ೬-೨೨ ವ); ಪಾಂಡುನಂದನ 


ರಳವಿನುಬ್ಬಟಿ ಬಿಸಿಲು ಪಸರಿಸಿತು ದೆಸೆದೆಸೆಗೆ (ಕುವ್ಯಾಆ. ೩೪-೪) ; |20 


ಮಲೆತರಾದರೆ ರಾಮಲಕ್ಷ್ಮಣರಳವ ಮುಖಿಿನೆವು (ತೊರರಾ. ೬-೧೭-೧೦). | 
೨. ಶಕ್ಕವಾದುದು ; ಸಾಧ್ಯವಾದುದು : ಇದೆನ್ನಳವೆ ಗಣಧರೋದಿತ | 
ಚರಿತಂ (ಆದಿಪು. ೧-೩೪) ; ನೆಆ್‌ ಬಣ್ಣಿಸಲಬ್ಧಭವಂ ನೆಜೆಯಂ ಪೇಃ 
ಕಳವೆ (ಲೋಕೋಪ. ೬-೨೦) ; ಕೊಜಕೆಯುಂ ಬಿಣ್ಟುಂ ಲೋಳೆಯು 


೫೨೨ 


110 


15 


ಅಳಸ್ಕು 


ಅಳವುಗೆಡಿಸು, ಅಳವುಗಿಡಿಸು (ಕ್ರಿ). ಬುದ್ಧಿಯನ್ನು ಕೆಡಿಸು; 
ವಿವೇಕವನ್ನು ಹಾಳುಮಾಡು : ಎಳನೆಣ್ಣಳೀ ಕೃತಿಗೇಳೆ ತಮ್ಮಿನಿಯರ 
ನೆಳಮೆಯೊಳಳವುಗೆಡಿಸಡೆ ಬಳಿಸಂದು ಬಾಳುನರು (ಹದಿಬ. ೧-೫೩). 
ಅಳವುಗಿಡಿಸು : ಭೂತಳರಾಜ್ಯ ವಿಮೋಹಮಚಿರರುಚಿಸಂಚಳಮಿಂತಳ 
5 ವುಗಿಡಿಸಿದುದು ಮನುಕುಲ ತಿಳಕೆನುಮಂ (ಆದಿಪು. ೧೪-೧೨೧). 
[ ಅಳವುಣೆಡು + -ಇಸ್ಕು] 
ಅಳವುಗೆಡು, ಅಳವುಗಿಡು (ಕ್ರಿ). ಶಕ್ತಿಗುಂದು; ಬಳಲು : ಪಥಿಕ 
ರಂಗಜಾಗ್ನಿಯಿಂದಳವುಗೆಟ್ಟಲ್ಲಿ ನಿಂದಿಹರು (ಕುರಾಸಾಂ. ೨-೪೬). 
ಅಳವುಗಿಡು : ಬಳೆಗಾರರಳವುಗೆಟ್ಟ ಕುದುರೆಯಂತೆ ನಿಲೆ (ಧರ್ಮಾಮೃ. 
೨-೬೯); ತುಳುವನಳವುಗೆಟ್ಟೋಡಿದಂ (ಎಕ. ೪, ಅರಸೀ. ೬೨-೨೯; 
| 1172). (ಅಳವು * ಕೆಡು] 
ಅಳವುಗೊಡು (ಕ್ರಿ). ೧. ಅಳತೆಗೆ ಸಿಕ್ಕು; ಪರಿಮಿತವಾಗು : ಅಳವು 
ಗೊಡದಾನಂದಮಯವಹ ಜಲಧಿಯೆಂಬುದೆ ಪಾದ್ಯಮೆಂಬುಪಚಾರ 
(ಅಮೃತ, ೧೧-೧೨). ೨. ಒದಗಿಸು; ಸಿದ್ಧ ಪಡಿಸು : ಬೆಳ್ಗೊಳದ ಗುರು 
ಸಂಸ್ಥಾನದವರು ಅಳವುಗೊಟ್ಟ ಲೆಕ್ಕಪತ್ರಗಳನ್ನೆಲ್ಲ ಆಸ್ಥಾನದ ಕರಣಿಕರು 
ಪರಿಶೋಧಿಸಿ (ಬೆಟ್ಟಅ. ೨೦೦-೧೮). [ಅಳವು + ಕೊಡು] 
ಅಳವುಗೊಳ್‌ (ಕ್ರಿ). ಸಾಮರ್ಥ್ಯವನ್ನು ಪಡೆ; ಶಕ್ತಿಯನ್ನು 
ಹೊಂದು : ಬಳಿಕ ಬಂದರು ಶಿಶುಪಾಲ ಜರಾಸಂಧರು . .. ದಳದುಳ 
ಕಾಆನೆನಿಪ ದಂತವಕ್ರನುಮಳವುಗೊಂಡಲ್ಲಿಗೆಯ್ದಿದನು (ಕರ್ಣವೃ. ೫-೫). 
[ಅಳವು * ಕೊಳ್ಳ್‌) 
ಅಳವುಗೋಲು (ನಾ). ಅಳತೆಗೋಲು (ದಕ. 8). 
[ಅಳವು * ಕೋಲು (ಆ ಕೋಲ್‌). 1 ತಮಿ. ಆಳಪುಕೋಲ್‌) 
ಅಳವೂರ್‌ (ನಾ). ಒಂದು ಊರಿನ ಹೆಸರು: ಅಳವೂರಗ್ರಾಮೇ 
ಚತುರ್ತ್ಸ್ಪನರ್ತ್ತನೀ (ಮೈಆರಿ. ೧೯೪೩, ೧-೫ ; 500). [ಆಳ ? + ಊರ್‌] 


ಮಳವಲ್ಲದ ವಜ್ರಲೇಪದಂತಿಕೆ (ಧರ್ಮಾಮೃ. ೪-೧೬೬) ; ಮಾಜಲಳವೆ |25| ಅಳವೆ, (ನಾ). ರೈತರಿಗೆ ಸಾಗುವಳಿ ಬಗ್ಗೆ ಬರೆದುಕೊಡುವ ಒಪ್ಪಂದ; 


ಶಿವನಾ ಮಾಯಿಕವನು (ಪದ್ಮರಾ. ೧೧-೬). ೩. ಅಳತೆ; ಪರಿಮಾಣ; | 
ಮಿತಿ: ಗರ್ಭದ ಕೂಸಿನ ಬಳೆದಳನಿಯಳನನಳೆವರುಮೊಳಕರೇ (ಸಂಪಭಾ. | 
೧-೧೨೬) ; ಈಗಳಾತನ ಪುರುಷಾರ್ಥದ ಪುರುಳುಂ ಶಕ್ತಿಯಳವುಂ! 
ಕಲಿತನದ ಗುಣ್ಣುಂ ಪರಾಕ್ರಮದ ಬಿಣ್ಬುಂ ಕರತಳಾಮಳಕಮಾಗಿರ್ದ 


ಪ್ಪುದು (ಪಂಚತಂ. ೯೫-೨೧) ; ಅಗ ಮುಸಲ್ಮಾನರು ಮಾಡಿದ ಕೊಲೆಗೆ |30 


ಅಳವಿಲ್ಲ (ಮುಂಬಯಿ. ೪-೧೦). ೪, (ಹಿಡಿಯಲು ಬೇಕಾಗುವಷ್ಟು) | 
ಹತ್ತಿರ; ಸಮಾಪ: ತೋ ಳನಳನಿಗೆ ಸಿಕ್ಕಿತೋ ಮೃಗಜಾಲ 
(ಕುವ್ಯಾಡ್ರೋ. ೨-೭೪) ; ಅವು ತಮ್ಮ ಅಳವಿಗೆ ಬಂದ ಕೂಡಲೇ | 
ಅವುಗಳನ್ನು ಗಪ್ಪನೆ ಹಿಡಿಯುವುವು (ಮುಂಬಯಿ. ೨-೩೧). ೫. ವಿವೇಕ; 


ಜ್ಞಾನ: ಇಳೆಯಂ ಘಾತಿಸಿ ತಕ್ಕರಂ ಕವರ್ದುಕೊಂಡಾದರ್ಥಮಂ |35 


ಪೂಲ್ಲು ಮಿಳ್ಮಿಳೆ ನೋಡುತ್ತುಮುದಗ್ರಲೋಭವಶದಿಂ ತನ್ನುಂಡುದುಂ 
ತಪ್ಪುದೆಂದಳವಂ ಮಾಣಿಸಿ ಸತ್ತು ದಂಡಕನೃಪಂ (ಆದಿಪು. ೨-೧೫). 
ಅಳವಾರು-ಸತ್ತ್ವ ಅಧಿಕವಾಗು; ಶಕ್ತಿಗೂಡು: ಸುಸಿಲ ಸೊಳಕ್ಕೆ 
ಸೊರ್ಕಡರೆ ಮೆಯ್ಯಳವಾರಿದ ತೋಳ ತಳ್ಪನಾಳಿಸುನಿರದೊಟ್ಟಿ ಮಂ ಸವಿವ 
(ಚಂದ್ರ ಪು. ೮-೭೭). 
[ದೇ. ॥ ತಮಿ. ಅಳವು, ಅಳವೈ ; ಮಲ. ಅಳವು; ತೆಲು, ಅಳವಿ] 
ಅಳವುಗಿಡಿಸು "ಅಳವುಗೆಡಿಸು' ನೋ. 
ಅಳವುಗಿಡು "ಅಳವುಗೆಡು' ನೋ. 
ಅಳವುಗುಂದು (ಕ್ರಿ). ಶಕ್ತಿಹೀನವಾಗು ; ಬಳಲು : ಇನಿಯನನಗಲಿ | 


ತಾನಿರವುಗಾಣದೆ ಮಿಗೆಯನುಗೆಡುತಳವುಗುಂದುವಳು (ಹದಿಬ. ೭-೨೮). |45 


[ಅಳವು * ಕುಂದು] 


4 


ಲಿಖಿತಮೂಲಕವಾದ ಸಾಗುವಳಿ ಕರಾರು (ದಕ. ೪). (1) 
ಅಳೆನೆ "ಅಳುವೆ? ನೋ. 
ಅಳೆವೆ (ನಾ). ನೀರಿನ ಬಿಡುಗಂಡಿ; ತೂಬು: ಸಾರಸಹಳಾರಧಾರಾ 
ಸಾರಂ ಕೊಳದಳನವೆ[ಪಾಠಾಂ. ಳವಿ, ಟಿವೆ]ಯಂತೆ ಸುರಿತರೆ ಪಲವುಂ ಧಾರಾ 
ಗೃಹಂಗಳತನುವಿಕಾರಮನೊದವಿದಪುದು ದೇವದಂಪತಿಗದಜತೊಳ್‌ 
(ಆದಿಪು. ೬-೯೫). ದೇ. ॥ ತೆಲು. ಅಲುವು - ಜಲನಿರ್ಗಮನ ಮಾರ್ಗ] 
ಅಳಸಂದೆ "ಅಲಸಂದೆ? ನೋ. 
| ಅಳಸಗಾಮಿನಿ (ನಾ). ನಿಧಾನವಾಗಿ ನಡೆಯುವವಳು : ಕುಚಭಾರಾ 
| ಳಸಗಾಮಿನೀ ಪರಿವೃತಂ (ಪಂಪಭಾ. ೩-೮೫). [ಸಂ. ಅಲಸಗಾಮಿನೀ] 
ಅಳಸಬಂಧಿ (ನಾ). ಒಬ್ಬಾತನ ಹೆಸರು : ಆಳಸಬಂಧಿಯ ಮಗ ಹುಲಿ 
ಮದ್ದನಡ ರಾಜೀನ್ಹ) (ಎಕ. 1೪, ಹುಣಸೂ. ೧೦-೬ ; 1230). [2] 
ಅಳಸ್ಕು (ಕ್ರಿ). ೧. ಸುರತಧ್ವನಿಮಾಡು : ಅಳಸುವ ಬಯ್ತ ಬಗ್ಗಿಸುನ 
ಬತ್ತುವ ಬಾಯ್ದೆಅಕಿಗೊಳ್ವ ನುಂಗುವವ್ವಳಿಸುವ ಮುದ್ದುಗೆಯ್ವ ... 
ಜರ್ಬುವ ಪುರ್ಚೆಸೆಯಲ್ಕೆ ಕೂಡಿದಳ್‌ (ಲೀಲಾವ. ೭-೫೬) ; ಅಳಸುನ 
ದನಿ ಬಳಸುವ ಮದೆಕೊಳಿಸುವ ಕೋಡೆಆಕೆ ಮೆಜಕೆಯೆ ತಳಿರ್ಗೊಂಬುಗ 
ಳೊಳ್‌ ಗಿಳಿ ಮರಳ್ವರಗಿಳಿ ಪೆಣ್ಗಳಿನೆಳ ಮಾನಿಳಿಸಿದುದು ರತಿಯ 
ಜಕ್ಕೆ ನ್ಲೊಟವಂ (ಅನಂಪು. ೬-೮೦). ೨. ಪ್ರಣಯದ ಮಾತುಗಳನ್ನು 
ನುಡಿ (?) : ಮರಕತದ ಕಲ್ಲ ಕವಿಗಳೊಳೆರಡಜೀಯದೆ ಕೊರ್ತ ಧೂರ್ತ 
ಸುರಮಿಥುನಂಗಳ* ನೆರೆದಳಸುಗಲಿಸೆ ಗಿಳಿಯುಂ ಪ್ರರುಳಿಯುನುಳಸು 
| ವುವು ದೇವಭಾಷೆಗಳಳಸಂ (ಕಾವ್ಯಾನ. ೮೫೧). [7] 
| ಅಳಸ್ಕು "ಅಳೆಯಿಸು” ನೋ. 


ಕ 


ಅಳಸ್ಕು 


ಅಳಸ್ಮು (ನಾ). ಸುರತಧ್ವನಿ: “ಆಳಸು - ಸುರತಧ್ವನಿ? (ಶಮದ. 
ಪರಿ. ೨); ಮುಗ್ಧಾಕ್ಷಿ ಚಿಂತಾಂತರಕ್ಕೆ ಡೆಯಾಗಿರ್ಪಿನಮೆರ್ದೆಆಕಿಂಕೆಯೆಲ 
ರಿಂದುದ್ಬುದ್ಧಪಾರಾವತಂ ಸೊಡರಂ ಪೊಖ್ದುದು ಕೇಳಲಾಕೆಯಳಸಂ 
ತಾನಲಕ್ತಿ ವಟ್ಟಿಂತೆನೋಲ (ಲೀಲಾವ. ೩-೧೯) ; ಅಳಸುಜಕೆ ರಿಗ್ಗವಣೆಯ 
ಪಜಕಿಗಳ ನಿನದಂ ಬೀಣೆಯಿಂಚರಂ ತಾನಾಗಲ್‌ ಕೆಳದಿಯುಪರಿರತದಿಂ 
ಕಣ್ಣೊಳಿಸಿದಳಾ ಸಮಯದೊಳ್ಳುಣಿವ ನಚ್ಚಣಿವೋಲ್‌ (ನೀರವಿ. ೬-೮೦). 
[ಆ ಅಳಸ್ಯು] 
ಅಳೆಸ್ಮು (ನಾ). ಒಂದು ಬಗೆಯ ಭಕ್ಷ್ಯ: ಕರನೊಪ್ಪೆ ಸಮೆದ ಓಗರದ 
ರಾಸಿಗಳಲ್ಲಿ.. . ಗಾರಿಗೆಯ ಅಳಸುಗಳ ಕುತ್ತಜುಗಳಲ್ಲಲ್ಲಿ ಹೂರಿಗೆಯ 


ಲಡ್ಡ್ಮ್ಮುಗೆಯ ಬೆಟ್ಟಿಂಗಳಲ್ಲಲ್ಲಿ (ಬಸರ. ೭-೯). [2] 110 


ಅಳೆಸುಗಲಿಸು (ಕ್ರಿ). ಪ್ರಣಯದ ಮಾತುಗಳನ್ನು ಕಲಿಸು: ಮರ! 


ಕತದ ಕಲ್ಲ ಕವಿಗಳೊಳೆರಡಜಸಿಯದೆ ಕೂರ್ತ ಧೂರ್ತ ಸುರಮಿಥುನಂಗಳ್‌ | 
ನೆರೆದಳಸುಗಲಿಸೆ ಗಿಳಿಯುಂ ಪುರುಳಿಯುಮಳಸುವುವು ದೇವಭಾಷೆಗಳಳಸಂ | 


(ಕಾವ್ಯಾವ. ಆ೫೧). [ಅಳಸ್ಮು + ಕಲಿಸು] | 


ಅಳಹೂರು (ನಾ). ಒಂದು ಊರಿನ ಹೆಸರು: ನಾಡಬಳಿಯ ಬಾಡದ |15 


ಆಳಹೂರನಿಜದು ಪೆಂಡಿರ ಉಡೆ ಉಚ್ಚಿಕೊಂಡು ಹೋಹಲ್ಲಿ (ಎಕ. ೪1, | 
ಶಿಕಾರಿ. ೧೮೧-೪ ; 1170). [?] 

ಅಳೆಟಾಸ್‌,, ಅಳರು, ಅಳಲು, (ಕ್ರಿ). ೧. ಅಂಜು; ಹೆದರು; ಭಯ 
ಪಡು : ಬಲಮೆಲ್ಲಮನಳಣಜಕೆ ಪೆಳಣಿ ಕಿವುಟ್‌ ಮಲಾದು ಕೊಲ್ವಲ್ಲಿ 
(ಪಂಪಭಾ. ೧೧-೧೦ ವ); ಬಲಿಯುಂ ಮೊದಲಾಗೆ ಪಲರುಮಡ್ಡಂಬಂದು 
ತನ್ನ ಬಲಮನಳಆಕಿ ಕಾದುತ್ತುಮಿರೆ ಕುಂಭಕರ್ಣನತಿ ಕುಪಿತನಾಗಿ 
(ಪಂರಾಮಾ, ೧೩-೧೩೨ ವ); ದೈವಮೆಂಬ ಪೆಸರಿಂಗೆ ಕುದೈನಮುಮನ | 
ಳರ್ತಾರಾಧಿಸಿದೊಡೆ ಸುದೈೆವಮನಾರಾಧಿಸಿ ಪಡೆದ ಲಾಭಮಂ ಪೋಲ| 


ಲಜಾಯದು (ಧರ್ಮಾಮೃ. ೭-೭೯) ; ಕೇಳ್ತವರ ಸಕ್ಕದೆ ತಕ 
25 


ಗಳಂತವರ್‌ ಮಂಡಿತಚಿತ್ತರಾತ್ಮಕೃತ ದುಶ್ಚರಿತಕ್ಕೆಳರ್ವಂದುಸ ಂತತಂ 
(ನೇಮಿಪು. ೨-೬೯) ; ಕಡುಕೆಯ್ದಾಂತನ್ಮಸೈನ್ಮಂಗಳನಳಜಕಿ ಭರಂಗೆಯ್ದು | 
ನಿಮ್ಮೊಂದೆಮೆಯ್ಕೊಳ್‌ ಕಿಡಿಸಲ್‌. ಸಾಲ್ವಿರ್‌ (ಕಾವ್ಯಾವ. ೩೭೭). ; 
೨. ನಡುಗು; ಕಂಪಿಸು: ಧರಾತಳಮಳಟಕಿ ರಥದ ಗಾಲಿಯಂ ಕಿಟ್ಟು | 
ಮತ್ತಂ ರಥಮನಪ್ರತಿರಥನೇಟ್‌ (ಪಂಷಭಾ. ೧೨-೨೦೮ ವ). ಅಳರು : | 


೧. ಕಾಲನ ಭಟರು ಕರೆಯೆ ಮನಸಿನೊಳು ನೀಮಳರದಿರು (ಪ್ರಭುಘು. [so 


೩-೯೫); ಇರ್ಕೈೆಯ್ಯ ಮುಗಿಯಲಂಬಿಕೆ ಮಾಯೆಯಂ ಮೊಗದ ಕಂದ | 
ಕಂಡಳರೆಯವಳು (ಪ್ರಭುಪು. ೬-೪). ಅಳೆಯ್ಲಿ: ೧. “ಆಳಜು- | 
ಭಯೇ * (ಶಮಧಾ); ಪರವಾದಿ ನೃಪರು ನಿನ ಗಳೆಜ ಕೆಟ್ಟೋಡೆ ( ವೀಕೈಪು. | 
೪-೯-೨) ; ನಾನಿನ್ನದಟಂ ಕೇಳ್ವಯ್ತಂದೆಂ ಪುಟ್ಟುವ ಸಾವಳಟಕಿಂಗಳಟ | 


ವಿದಿತ ಕೃಪಾಗರ ಶಂಕರ... ಸಲಹೆನ್ನಂ (ಉದ್ಭದ್ದೇ. ೩-೨೬) ; ಆಳಜ 35 


ದೆಡಗೈಯಿಂದದಜ ಮಾಸೆವಿಡಿದು ನೆಜಕಿ ಬಲಗೈಯೊಳದಣ ದಾಡೆಯ | 
ಹಿಡಿದವುಂಕಿ (ಪಾಸೋಪು. ೫-೮೦) ; ಕೊರೆವ ಸಬುದಮಂ ಹಿಂಗದ Wig 
ಗೆತ್ತು ಗಜಂಗಳಳಜಕೆ (ರಾಮಾಶ್ವ. ೧೬೦-೨೭). ೨. ಭರದಿಂದಂ ದಂಡ 
ದೊಳ್‌' ತಾಟಿಸಿಡೊಡೆ ವಿಜಯಾರ್ಧಾಚಳಂ ತೊಟ್ಟನಾಗಳ್‌ ಬಿರಿದತ್ತೆಂ 
ಬಂತುಮಾ ಪರ್ವತಮಳಜಿದುದೆಂಬಂತುಂ 
(ಆದಿಪು. ೧೩-೩೬); ನೆಲಸಿರ್ದ ವಜ್ರಪಂಜರಮಳಜುನಿನಂ ಪಾಯ್ದ 
ಸಿಂಧುರಾರಾತಿಯಂ ... ಚಮೂಪತಿ ಕಂಡಂ (ಆದಿಪು. ೧೬-೪೫). [2] 
ಅಳೆ, ಅಳಜ್ಕು (ನಾ). ೧. ಭಯ; ಅಂಜಿಕೆ: ತೊವಳಂ ನುಡಿಯ 
ನ್ನೊಡರ್ದು ಮಾಣನಳಜಕಿನ್ಹಮಿದೇನುನ್ನತಿವಡೆದುದೊ ಚಾಗದ ನನ್ನಿಯ 


ಬೀರದ ನೆಗಆತ್ತಿ ಚಲದಗ್ಗಆಿಯಾ (ಎಕ. 11, ೧೩೩-೫೯; 982). 4 


೨. ಸಂಕಟ; ಬೇಗುದಿ; ಅಳಲು; ಮನೋವ್ಯಥೆ (ದಕ. ೪). 


*.. ಪೆರ್ಚಿತ್ತುಗ್ರಘೋಷಂ | 40 


H 
1 


| 
| 


| 
| 
i 


ಅಳಜ್ಯು 


ಆಳಯ್ಕ : ೧. “ಅಆಳಜು ಭಯಂ? (ಕರ್ಣಾನಿ. ೭೦); “ಅಗುರ್ವು... 
ಅಳಜು, ಪೆಳೆಣು, ಮಲ್ಲಟಿ, ತಲ್ಲಟಂ, ಅದಿರ್ಪು - ಈ ೧೦ ಭಯಂ” 
(ಕ ಶಸಾ. ೧೧-೨೨೩); ಮೊಗದಿಂದ ಸಿಂಗರಂ. .. ಸೊಗಯಿಪ್ಪ 
ಸೆಳೆನಡುವಿನಿಂದಳಜ ಬಗೆ... ಈ ನವರಸನೆರೂಪೆನಿಸಲೆಸೆದಿರ್ದಳು 
(ಉದ್ಭದೇ. ೨-೫೭); ಮರುಳತ್ತಣಿಂದಳಜು ಮರುಳಳಜು (ಶಬ್ದಾನು. ೩೦೩ 
ಪ್ರಯೋ) ; `ಅಳಜು ಪೆರ್ಚಿತು (ಶಬ್ದಾನು. ೮೨ ಪ್ರಯೋ). &. ಭೀಕರತೆ: 
ಬಾಣ ಬಾಣಂ ತಾಗಿ ಕಿಡಿಗೆದಬುವಳಜಟಂದೆ ತೊಡಗಿತಂತಾ ಕಾಳಗಂ 
(ಚೇರಮ ೪-೧೪). [ಆ ಆಳಯ್ಕ್‌) 


ಅಳೆಅಕಿಸು, (ಕ್ರಿ). ಹೆದರಿಸು; ಅಂಜಿಸು; ಭಯಪಡಿಸು : ದಿಗ್ಗಜ 


ಮನಳಜಾಸಲ್‌ ವಾರ್ಧಿಯಂ ಶೋಷಿಸಲ್ಕೇಂ ಚಳಮೊ ಪೇಟ್‌: (ಎಇ. 
XVI, ೭೧೧೨೭ ; 1074); ಮನೋಜನಯ್ಮುಂ ಸರಲ್ಲಂ ತೊಳಗು 
ವಲಗಾಗೆ ವಿರಹಿಯನಳಆ*ಸಿದುದು ಮುದಿತ ಮಧುಪ ವೃಂದಂ ಕುಂದಂ 
(ಪುಸ್ಪಪು. ೬-೪೨) ; ನೆಲದೊಳ್‌ ಪಗೆ ಪುಗೆ ಫಣಿಯವೊಲೊಳಪೊಕ್ಕಳಟಃಸಿ 
ದನೆಂಬ ನಿಯಮಂ ದೂಷ್ಯಂ (ಶಮದ. ೧೯ ಪ್ರಯೋ) ; ಲೋಕವನಳಲಃ 
ಸುವ ದನಿ ಮಾಯವಾದುದು (ಸಾಳ್ವಛೂ. ೧೮-೬೫); ದಾಟ೨ಯೊಳರಿಗಳ 
ನಳಜೀಸಿ ಪಾಲಿಯೊಳಳವಡಿಸಿ ನೆಲನಂ (ಶಬ್ದಾನು. ೧೪೦ ಪ್ರಯೋ); 
ಕಂತುವನೆಂತಳಜಾಸಿಡೆ ಕೃತಾಂತನನುಜದೆಂತು ಗೆಲ್ಲೆ. .. ಪೇಟ್‌ನಗರ್ಹಾ 
(ಶಬ್ದಾನು. ೪೪೨ ಪ್ರಯೋ). [ಅಳ್‌ + -ಇಸ್ಕು] 


ಅಳಖಕಿಸ್ಕು (ಕ್ರಿ). ಚದರಿಸು; ಹೋಗಲಾಡಿಸು ; ಪರಿಹರಿಸು; ನಾಶ 


ಮಾಡು: ಸುದತಿ ವಾಗುರೆಯೆಂಬೊಳ್‌' ಬಲಾಸಂದಿರೆ ವಿಂಧ್ಮಕನತಿಬಳ 
ನಳಜೀಪನೆಯ್ಲೆ ಕಾಯ್ದು ಮೃಗರಿಪುತತಿಯಂ (ನೀಮಿಪು. ೧-೭೪); 
ಉದ್ಮುರಯೋಗದಿನಳಟ್‌ಸಿದಂ ದುರಘಂಗಳೆನಿಪ್ಪ ಘಾತಿತತಿಯಂ ಕ್ಷಿತಿಪಾ 
(ನೇಮಿಫು. ೩-೮೦); ವಿಶ್ವನಂದಿಗಳನಿಂದಿತ ಜಿನೇಂದ್ರ ದೀಕ್ಸಾಕೌಕ್ಷೇಯಕ 
ದಕ್ಷರಾಗಿ ಕರ್ಮಾರಿಬಳಮನಳಜ?ಸಲ್‌ ನಡೆದಿಂಬಟಯಂ (ವರ್ಧ ಪು. 
೩-೧೧ವ); ಭೂಪೋತ್ತಮ ಸೂರ್ಯಪ್ರಭನೊಲ್ಜೆತ್ತೆ ಬಳಾತಪದ ಬಾಧೆಯು 
ಮನಳಜಃಸುಗುಂ (ಪಾರ್ಶ್ವಪು. ೧೨-೩) ; ನಯ ಪ್ರಮಾಣ ಪಾರಾವಾರೋ 
ದತ ಯುಕ್ತ್ಯಮೃತಂ ವಿಬುಧ ಪ್ರತತಿಯ ಮಿಥ್ಕಾತ್ವ ಮೃತಿಯನಳ 
ಆಪುದರಿದೇ (ಪುಷ್ಪಪು. ೧೪-೬) ; ತರುಣಾಂಶುಬಿಂಬಮೆಂಬಂತರುಣಾಂ 
ಶುವಿನೆಸೆದು ತಮಮನಳಜ್‌ಪ ಮಣಿಭಾಸುರ ದೀಪಕದಂಬಳದಿಂ 
(ಪುಷ್ಪಪು. ೧೪-೬) ; ಶೀತತೋಯದಿಂ ರಂಜಿಪ ಪುತ್ರಜೀವಿಯನೆ ನಿಷ್ಕಸ 
ಮಾನಮನಿತ್ತೊಡಂತೆ ತಾನಂಜನನಶ್ಯದಿಂದಳೆಆ$ಕುಂ (ಖಮದ. ೨-೧೮) ; 
ಸಕಲಜನಾಂತಸ್ಥಲ ತಮಮಂ ತಮ್ಮುದಯದೊಳಳಜಕಸಿಸಿದರೆ ರವಿ 
ಗಳೆಮಗೆ ಕವಿಗಳೆ ವಂದ್ಯರ್‌” (ಧರ್ಮನಾ. ೧-೩೩) ; ವರ ವೀರಶೈವ 
ದೀಕ್ಷಾ ದೀಪದಿಂದೆ ಸಂಸ್ಕತಿ ತಮಮನಳಳಜಗಿಸುತ್ತೆ (ಆರಾಚ. ೧-೯೮). 
[ಅಳಜ್ಯು + -ಇಸ್ಯು) 


ಅಳಯ "ಅಳಲ್ಮ್‌? ನೋ. 
ಅಳಲು, (ಕ್ರಿ). ೧. ಚದರು; ತೊಲಗು; ನಾಶವಾಗು: ತಮ್ಮಂ ಕಂಡ 


ನಿತಜಕೊಳೆ ತೆರಳ್ಲೆನ್ನಾ ಮನೋ ಗತಧ್ವಾಂತ ಬಂಧಮಳಳಜಂತತ್ತೆಲ್ಲಂ (ಕವಿರಾ. 
೨-೬೭) ; ಅಳಜಣಕಿ ಕಡೆ ಫಾತಿಗಳ್‌ ,.. ಕೈನಲ್ಕ ಲಕ್ಷ್ಮಿಯಂ ಯತಿ 
ಪಡೆದಂ (ಆದಿಪು. ೧೦-೧೪) ; ಅಲಘು ನಿತಂಬದ ಪೊಯ್ಲೊಳ್‌ ನೆಲೆಮೊಲೆ 
ಯಳ್ಳೇಅಂನೊಳ್‌ ತರಂಗಂಗಳ್‌ ತೂಳ್ಗೆಲಜಗುಮವಜಳ್ಳೇಲ ನೊಳ 
ಲಜುಗುಮೆರ್ದೆ ತೆರೆಗಳಳಜ್‌ ತೂಳ್ವುದು ಏರಿದೇ (ಆದಿಪು. ೧೧-೧೪೬) ; 
ಸಕಲ ಭುವನಮೊಂದೊಂದಜಕೊಳ್‌ ಕೇಣಿಗೊಂಡುಚ್ಚಳಿಸಲ್‌ ಸೂಸಲ್‌ 
ಪಳಂಚಲ್‌ ಸಿಡಿದೊಜೆದಳಆಲ್‌ (ಪಂಸಭಾ. ೧೦-೬೫) ; ಕರಿಮಕರಾಹತ 
ಹತಿಯಿಂ ಬಿರಿದಳಉವ ಭೈತ್ರದಂತೆ... ಅಳಅ್‌ದುವಾ ಸಂಗರ 
ಜಳನಿಧಿಯೊಳ್‌ ವರೂಥ ಕರಿನಿಕರಂಗಳ್‌ (ಸಂ ಪಭಾ. ೧೩-೩೫). 


ಆಳಲ್ಕು 


೨. ಚೆದರಿಸು; ದೂರಮಾಡು; ಹೋಗಲಾಡಿಸು ; ನಾಶಮಾಡು: 
ವನಜಾಯತನಯನೆ ನಿನ್ನ ಕಾರಣದಿಂದಾನಿನಿತುಂ ಕಾಲಂ ಕರ್ಮಾರಿ 
ನಿಕಾಯಮನಳಣದಿರ್ದೆನುಂತಿರ್ದಪೆನೇ (ನೀಮಿಪು. ೧೪-೬೫) ; ಧುರ 
ದೊಳ್‌ ತಾನೆಚ್ಚ ಸಮ್ಮೋಹನಶರವಹಿತಾಷ್ಟಾದಶಾಕ್ಸ್‌ಹಿಣೀ ವೀರರುಮಂ 
ಪ್ರತ್ಯೇಕವೋರಂತಳಅಃ ಸುಟಕಿಯೆ (ಜಗವ. ೮-೬೦) ; ಸುಚತುರ ಕವಿರವಿ 
ಗಳಖಿಳ ಚೀತೋಗಗನ ಪ್ರಚುರ ತಮಸ್ತಿಮಿರಮನಳಜಕಿ ಚಳಿಯಿಸಲ್‌ 
ನೆಜಕೆಗುಂ (ವರ್ಧಪು. ೧-೧೯) ; ಬನದ ಕುಂಜಡೊಳ್‌ ಕೊಂಬುಗೊಂಡ 
ಕಟ್ಲಲೆಯ ಫೊಟಕ್ತಿನ ಬಲದಿನಿನಕರಾನೀಕಮನವುಂಕಿ ಬೆಂಕೊಂಡಳಜಕಿ 
ಸೂಚಕ್ಕಿಪ ಸಣ್ಣಗಾಳೆಯುಲಿಯೆನಿಸಿ , . . ಉಲಿವ ಪಕ್ಳಿಗಳ ಕಳಕಳಂ 
(ವರ್ಧಪು. ೬-೨೩ ವ). [ಆ ಅಲ] 
ಅಳೆಮ್ಮಿ "ಅಳಅಲಸ್ಯ್‌' ನೋ. 
ಅಳಿ, "ಅಟಿ ನೋ. 
ಅಳ್ಳಿ "ಅಟಿ ನೋ. 
ಅಳ್ಕಿ "ಅಟಕ್ಕಿ' ನೋ. 
ಅಳಿ (ನಾ). ಪ್ರೀತಿ. "ಅಳಿಚೆನ್ನ? ಪರಾ. (೫) 
ಅಳ್ಳಿ "ಅಲ್ಲಿ ನೋ. 
ಅಳ್ಕಿ (ನಾ). ಕುಲ (?) : ಅಳಿನೋಡಿ ಹೆಣ್ಣು ತತ್ತಾ, ತಳಿ ನೋಡಿ ದನ 
ತತ್ತಾ (ಗಾನ). [1] 
ಅಳ್ಲಿ (ನಾ). ಬಲಿಯದ್ದು ; ಎಳೆಯದು. "ಅಳಿಕೂಸು' ಪರಾ. 
(2. / ತಮಿ. ಅಳಿ ಕಾಯಿ) 
ಅಳ್ಳಿ (ನಾ). ಮದ್ಯ. "ಅಳಿಪಾಕ', "ಅಳಿಪಾತ್ರೆ' ಪರಾ. 
(ಸೆಂ. ಅಲಿ) 
ಅಳಿಂದ "ಅಲಿಂದ' ನೋ. 
ಅಳಿಂದಳೆ "ಅಲಿಂದಕ? ನೋ. 
ಅಳಿಕೆ (ನಾ). ಹೇಡಿ; ಅಂಜುಬುರುಕ (7): ರಿಪುಶರಾಹತಿಗೆ 
ಭಯಂಬಟ್ಟಿಳಿಕನೋಡುವಂತಿರೆ ಕಟ್ಟಾಯದ ಕಣಿಯೆನಿಪ್ಪನೇನೋಡು 
ಗುಮೇ (ಚಂದ್ರಪು. ೬-೩೮) : ಪಿಡಿವಡೆ ಬಲ್ಬಿಂ ಪಾವಂ ಪಿಡಿವಂತಿರೆ 
ಸಿಡಿವುದಳಿಕನಾದಡೆ ತನ್ನೆಂ ಪಿಡಿಯದೆ ಮಾಣದುವದಲಸಿಂ ಪಡೆಮಾತೇ 
ನಕಟಯೆತ್ತಿದುದನಿಳಿಪುವುದೇ (ಪುಣ್ಯಾಸ್ರ. ೩-೬೦). [< ಆಳ್ಕು 2) 
ಅಳಿಕೆ "ಅಲಿಕ? ನೋ. 
ಅಳಿಕೆನೇತ್ರ "ಅಲಿಕನೇತ್ರ' ನೋ. 
ಅಳಿಕಲಭ (ನಾ). ಮರಿದು ೦ಬಿ: ಕುಸುಮಿತ ಚಂಪಕಾನೋಕಹಮಂ 
ಕಂಡಳಿಕಲಭದಂತೆ ಮೊಗಂದಿರಿಪೆಯುಂ (ಪಂರಾಮಾ. ೮-೩೦ ವ). 
[ಅಳ್ಳಿ ( ಅಲ್ಲಿ) * ಕಲಭ) 
ಅಳಿಕಲೋಚನ "ಅಲಿಕರೋಚನ' ನೋ. 
ಅಳಿಕಾಕ್ಸ "ಅಲಿಕಾಕ್ಷ' ನೋ. 
ಅಳಿಕಾಬಂಧ (ನಾ). ಹಣೆಗೆ ಕಟ್ಟುವ ಆಭರಣ; ಬಾಸಿಂಗ: “ಕ್ಷಳಕ್ಕೆ- 
ಅಳಿಕಾಬಂಧ [ಪಾಠಾಂ. ಬದ್ಧಂ] ಅಜಕಿಗೆವದ್ದಂ ೫ (ಶಮದ. ನ. ೨೧ 
ಪ್ರಯೋ). [ಸಂ. ಅಲಿಕಾಬಂಧ] 
ಅಳಿಕುಂತಳ (ನಾ). ತುಂಬಿಯಂತೆ ಕಪ್ಪಾದ ತಲೆಗೂದಲು: 
ಅಪಾಂಗರೋಚಿಯಿಂ ಪಡೆದಳಿಕುಂತಳಕ್ಕಲರ ಬಾಸಿಗಮಂ (ಚಂದ್ರಪು. 
೭-೭೭). [ಅಳ್ಳಿ (ಐ ಅಲ್ಕಿ) * ಕುಂತಳ (ಇ ಕುಂತಲ)] 
ಅಳಿಕುಂತಳೆ "ಅಲಿಕುಂತಲೆ' ನೋ. '` 
ಅಳಿಕುಲ, ಅಳಿಕುಳ (ನಾ). ತುಂಬಿಗಳ ಗುಂಪು ಸಮೂಹ. 
ಅಳಿಕುಳೆ : ಕಮಳಮಳಿಕುಳೋತ್ಸವ ಜನಕಂ (ಕವಿರಾ. ೩-೬೬). 
[ಅಳ (ಎ ಅಲ್ಲಿ) * ಕುಲ] 


೫೨೪ ಅಳಿಗೆ 


PSS SS 


ಅಳಿಕುಲಾಳಕಿ, ಅಳಿಕುಳಾಳಕಿ (ನಾ). ತುಂಬಿಗಳ ಗುಂಪನ್ನು 
ಹೋಲುವ ತಲೆಗೂದಲುಳ್ಳವಳು : ತಿಲೋತ್ತಮಾಹ್ವಯದಳಿಕುಲಾ 
ಳಕಿಗಬುಜಭವ ನೇಮಿಸಿದನೀ ಹದನ (ಕುವ್ಯಾಆ. ೧೮-೩೮). ಅಳಿಕು 
ಳಾಳಕೆ: ಅಳಿಕುಳಾಳಕಿ [ಪಾಠಾಂ. ಳಿಕೆ]ಯುಟ್ಟಿ ಸೀರೆಯನೂರುಮಧ್ಯ 

5) ದಲಿ ಸುಲಿಸಿದರು (ಕುವ್ಯಾಗ. ೧೧-೬೨). [ಸಂ. ಆಲಿಕುಲಾಲಕಾ] 

ಅಳಿಕುಳೆ "ಅಳಿಕುಲ' ನೋ. 

ಅಳಿಕುಳಾಳಕಿ "ಅಳಿಕುಲಾಳಕಿ? ನೋ. 

ಅಳಿಕೊಸು, ಅಳುಗೂಸು (ನಾ). (ಉಕ). ಬಲಿಯದ ಮಗು: 
“ ಅಳಿಕೂಸು - ದಿನ ತುಂಬದೆ ಹುಟ್ಟಿದ ಮಗು” (ಜಾನಕೋ. ೧೫). 

10) ಅಳುಗೊಸ್ಕು : ನೀನು ನೆನ್ನೆ ಕಣ್ಣು ಬಿಟ್ಟಿ ಅಳುಗೂಸು (ದೇ ನೀ ಚೌ. 

೧೪೦). (ಅಳ್ಳಿ * ಕೂಸು] 

ಅಳಿಕೇಕ್ಷಣ "ಅಲಿಕೇಕ್ಷಣ' ನೋ. 

ಅಳಿಗ (ನಾ). ಹಲ್ಲಿ ಮತ್ತು ಗೋಸುಂಬೆ ಜಾತಿಗೆ ಸೇರಿದ ಒಂದು 
ಪ್ರಾಣಿ (ಕ). "ಕಂಬಳಿಯಳಿಗ' ಪರಾ. [?) 

15| ಅಳಿಗಂಡು "ಅಟಾಗಂಡು' ನೋ. 

ಅಳಿಗಂಡುತನ (ನಾ). ಅಲ್ಪ ಪರಾಕ್ರಮ; ಹೀನವಾದ ಶೌರ್ಯ: 
ಅಳಿಗಂಡುತನವನೆಯ್ಲುಳಿದು ಭರತೇೇ ಶ್ವ ರನ ಚರಣನಳಿನಕ್ಕೆಜಗು 
ಬಂದೀಗಳ್‌ (ಕುಮುರಾ. ೭-೩೪). 
[ಅಳಿಗಂಡು (ಆ ಆಟ್‌ಗಂಡು) + -ತನ] 

20| ಅಳಿಗಂಪು (ನಾ). ಅಲ್ಪ ವಾಸನೆ; ಸ್ವಲ್ಪ ಕಂಪು: ಹೊಂಪುಳಿಯ 
ಘನಸೌಖ್ಯ ಮಿಕ್ಕಳಿಗಂಪುಗಳಲಿಲ್ಲೆನುತ ತನ್ನೊಳು ಜೊಂಪಿಸುವ ಮನ 
ವೆಂಬ ತುಂಬಿಯ ಭಾವ ಮಿಗೆ ತುಂಬಿ ಸಂಪಗೆಯ ಸಾರ್ವಂತೆ (ಪ್ರಭುಲೀ. 
೧೭-೩). [ಅಳ್ಳಿ (ಆ ಅಲಿ) + ಕಂಪು] 

ಅಳಿಗಜ್ಜ "ಅಟಾಗಜ್ವ' ನೋ. 
25 | ಅಳಿಗಣ್‌ "ಅಟಗಣ್‌? ನೋ. 
ಅಳಿಗಣ್ಣ "ಅಟಾಗಣ್ಣ ? ನೋ. 
ಅಳಿಗಣ್ಣು "ಅಲಾಗಣ್‌' ನೋ. 
ಅಳಿಗಪ್ಪು (ನಾ). ತುಂಬಿಯ ಕಪ್ಪುಬಣ್ಣ ; ಅತಿಕಪ್ಪು: ತಲೆ 
ದೋಜತತ್ತಳಿಗಪ್ಪು ಬಾಸೆಯೊಳುದಗ್ರಂ ತತ್ತು ಚಾಗ್ರಂಗಳೊಳ್‌ 
30 (ಕುಸುಮಾ. ೫-೯). 
[ಅಳಿ (- ಅಲ್ಲಿ) * ಕಪ್ಪು (ಆ ಕರ್ಪ)] 
ಅಳಿಗಬ್ಬ "ಅಬಸಿಗಬ್ಬ? ನೋ. 
ಅಳಿಗಬ್ಬಿಗ "ಅಟೀಗಬ್ಬಿಗೆ? ನೋ. 
ಅಳಿಗರುನಿಕೆ (ನಾ). ಅಲ್ಪವಾದ ಹಿರಿಮೆ; ಸ್ವಲ್ಪ ಗೌರವ: ಬರಡು 
35| ಗುಣ್ಬಿನ ಆಳಿಗರುವಿಕೆಯ ಕರುಬಿನಿಂದ ಅವರ ಅಧಿಕಾರರಂಗನನ್ನು 
೬೬೬ ಕಿರಿದುಗೆಯ್ದು (ಮಂತ್ರಶ. ೬೯-೧೯). 
[ಅಳ್ಳಿ (ಆ ಅಟ್ಕ್‌) + ಗರುವಿಕೆ) 
ಅಳಿಗವಿ "ಅಟಾಗವಿ? ನೋ. 
ಅಳಿಗಾಲ "ಅಟೀಗಾಲ? ನೋ. 

40, ಅಳಿಗುರುಳ್‌, ಅಳಿಗುರುಳು (ನಾ). ತುಂಬಿಯಂತೆ ಕಪ್ಪಾದ ತಲೆ 
ಗೂದಲು. ಅಳಿಗುರುಳು : ಅಳಿಗುರುಳುಗಳ ನೇವರಿಸಿ ಕಮಲದಳಾಕ್ಷಿ 
ಗಿಂತೆಂದ (ಜಿ ವಂ ಚ. ೮-೫೬) ; ಅಳಿಗುರುಳೋಳಿಯಸಿಯಳ ಮೊಗದೆ 
ಸೂಸಿಹುದು (ವ ರ್ಧ ಚ, ೫-೨೦) ; ಅಳಿಗುರುಳಬಲೆಯರ್‌ ಸುಳಿಯೆ 
(ಕೇನವಿ. ೨೧-೧೦೬). [ಅಳ್ಳಿ (ಎ ಅಲ್ಲಿ) * ಕುರುಳ್ಕ್‌) 

45 ಅಳಿಗುರುಳು "ಅಳಿಗುರುಳ್‌' ನೋ. 

ಅಳಿಗೆ "ಅಳಗೈೆ' ನೋ. 


ಅಳಿಗೆರೆ 


ಅಳಿಗೆರೆ (ನಾ). ಸಣ್ಣಕೆರೆ: ಉಪ್ಪಿನ ಮೊಳೆ ಅಳಿಗೆರೆಗಳಲಿ ನೀರು ನಿಲ್ಲು 
ವಂಥಾ ಸೀಮೆ ಈ ಕೆರೆಗೆ ಸಹ ಕಾಲುವೆ (ಎಕ. 111, ಮಳವ. ೧೨೧-೧೬೫ ; 
1424). [ಅಳಿ (ಆ ಅಟ್‌) + ಕೆರೈ (ಆ ಕೆಜಕ)] 

ಅಳಿಚೆನ್ನ (ನಾ). ಪ್ರೀತಿಯುಳ್ಳ ಚೆಲುವ (?) : ಅಳಿಚಿನ್ನಂ, ಕಡುಚಾಗಿ 
(ಭಾಷಾಭೂ. ೩೦ ಪ್ರಯೋ). [ಆಳಿ + ಚಿನ್ನು] 

ಅಳಿಜಸೆ "ಅಟೀಜಸ' ನೋ. 

ಅಳಿಜೀನಿ (ನಾ). ಅಲ್ಪ ಜಂತು; ಕ್ಷುದ್ರವಾದ ಪ್ರಾಣಿ: ತಮ್ಮಳಿ 
ವೊಡಲದು ಸ್ಥಿ ತಿಯ ಬಗೆಯದಾ ತಮ್ಮಂದದಳಿಜೀವಿಗಳೆನಿಪ ಸತಿಸುತ 
ಕಳತ್ರಾದಿಗಳೆನಿಪವರಲಾವುದೋ ಸುಖವೀ ಮನು ಸ್ಕರಿಗೆ(ನಿಭಾಗ. 

[ಆಳ್ಳಿ (೮ ಅಬಿಕ್ಕಿ) * ಜೀವಿ] 

ಅಳಿಜುಳುಕು (ನಾ). ಹೀನಾಯವಾಗಿ ಹಿಮ್ಮೆಟ್ಟುವುದು,--ಹಿಂದಿಗೆ 
ಯುವುದು: ಇಭ ಹಯ ರಥಾವಳಿಯ ನಿಲಿಸು ರಣಮುಖಕ್ಕಿನ್ನದೇಕಳಿ 
[ಸಾಠಾಂ. ಕಿಣಿ, ಅಳು] ಜುಳುಕು ಹೋಗು (ತೊರರಾ. ೬-೬-೬೪). 

[ಆಳ್ವಿ (ಆ ಅಟ್ಕಾ) + ಜುಳುಕು] 
ಅಳಿತೇಜಸ (ನಾ). ಹೀನವಾದ ತೇಜಸ್ಸುಳ್ಳವನು ; ತೇಜಗೆಟ್ಟವನು; 


೨-೧-೬). 


ಕಾಂತಿಹೀನ: ಸಾಂದ್ರಭಸ್ಮಾಚ್ಛನ್ನ ಶಿಖಿಯೊಲಳಿತೇಜಸಂ ಕೋಸಲ 


ಧರಾವಲ್ಲಭಂ (ಶ್ರೀರಾಮಾ. ೯೧-೩೫೩). [ಆಳ್ಳಿ (ಆ ಅಟ್‌) + ತೇಜಸ] 

ಅಳಿನಿ "ಅಲಿನಿ' ನೋ. 

ಅಳಿನೀನಿನದ (ನಾ). ಹೆಣ್ಣುತುಂಬಿಗಳ ಧ್ವನಿ; ಭ್ರಮರಿಗಳ 
ಹು 0ಕಾರ: ಸುರನಂದನಾಳಿನೀನಿನದವಿದೆಂಬಿನಂ ಪಸರಿಸಿತ್ತಮರೀ 
ಮೃದುಗೇಯನಿಸ್ವನಂ (ಜಗವ. ೩-೩). [ಸಂ ಅಲಿನೀನಿನದ] 

ಅಳಿನೀಮಾಲೆ (ನಾ). ಹೆಣ್ಣುತುಂಬಿಗಳ ಸಾಲು; ಭ್ರಮರಿಗಳ 
ಪಂಕ್ರಿ: ಬೆಳರ್ತಂಗಲೇಖೆ ಕರ್ಪಡರ್ದ ಬಾಸೆಯಂ ತಳೆದೆಸೆದತ್ತಳಿನೀ 
ಮಾಲೆಯ ತಿರುವಂ ತಳೆದಂಗಜಪುಷ್ಪ ಚಾಪಮೆನೆ ದೇವಕಿಯಾ (ಜಗವಿ. 
೨-೯೦). [ಸಂ. ಅಲಿನೀಮಾಲಾ] 

ಅಳಿನೀರುತಿ (ನಾ). - ಅಳಿನೀನಿನದ: ಪಾಸಜ್‌ ಸಿಂಹಪೀಕಮಳಿನೀರುತಿ 
ಮಂಗಳಗೀತಿ ಭೂತಳಂ ಪಾಸು (ಪಂಪಭಾ. ೭-೨೯). [ಸಂ. ಅಲಿನೀರುತಿ] 

ಅಳಿನೀಸಂಕುಳ (ನಾ). ಹೆಣ್ಣುತುಂಬಿಗಳ ಸಮೂಹ : ಅಳಿನೀ 
ಸಂಕುಳವೇಷ್ಟ್ರಿತ ಪ್ರವಿಳಸನ್ಮಲ್ಲೀವನಂ (ಪಂಚತಂ. ೧೨೮-೨೦). 

[ಸಂ. ಆಲಿನೀಸಂಕುಲ] 

ಅಳಿನುಡಿ "ಅಟೀನುಡಿ? ನೋ. 

ಅಳಿನೆತ್ತಿ, (ನಾ). ಕೆಟ್ಟ ಬರೆಹದಿಂದ ಕೂಡಿದ ಹಣೆ; ದುರದೃಷ್ಟ: 
ತಲ್ಲಣಿಸಿ ಚನ್ನ ಬಸವಂ ಸೊಲ್ಲಿಸಿಯಳಿನೆತ್ತಿ ತನ್ನದೆಂದಳವಟಿದಂ (ಅಪ್ರತಿ. 
೪೮-೩೩). [ಅಳ್ಳಿ (ಆ ಅಟ್‌) + ನೆತ್ತಿ] 

ಅಳಿನೆತ್ತ್ವಿ "ಅಕ್ನೆತ್ತಿ' ನೋ. 

ಅಳಿಪ್ಕ, ಅಳುಪ (ನಾ). ಬಯಸುವವನು; ಆಸೆಗಾರ : ಪಡೆದರ್ತ್ನೃಂ 
ಕಳ್ಳರಿಂ ದಾಯಿಗರಿನಳಿಪರಿಂ ಭೂಪರಿಂ ಕಿಚ್ಚಿನಿಂದಂ ಕಿಡುಗುಂ(ಎಕ. ೫1, 
ಹಾವಣ. ೯೦-೩೮ ; 1220). ಅಳುಪ : ವನಿತೆ ಪರಸ್ತ್ರೀ ಪೆಅರ್ಗಿತ್ತನಿತ 
ಆಕೊಳಟಿದಆಿದುಮಳುಪನಾದಶ್ವಗ್ರೀವನ ಮಿಟ್ತು 'ಪೊಮ್ಮುವಾರ್ದಪು 
ದೆನಗೇಂ ತಡಮೆಂಬ ತೆಜದಿನಿನನುದಯಿಪುದುಂ (ಶಾಂತಿಪು. ೫-೫೦). 

[ ಅಳಿಪ್ಯ & -೪] 

ಅಳಿಪ್ಯ (ನಾ). ಕುದುರೆಯ ಒಂದು ಲಕ್ಷಣ (?) : ಹೀನಧ್ರುವನುಂ 
ಪ್ರೋಥಸ್ಥಾನವಳಿತ್ರಯನುಮಳಿಪನುಂ ಪಡಪೆಯು ... ಆಜುವರ್ಷ 
ದೊಳಲಕಿಗುಂ (ಅಶ್ವಶಾ. ೬-೭). (2) 

ಅಳಿಪಳಿ (ನಾ). ಕೆಟ್ಟಿದೂರು ; ತುಚ್ಛವಾವ ನಿಂದೆ. "ಅಳಿಪಳಿ 
ಯಾಡು' ಪರಾ. [ಅಳ್ಳಿ (ಆ ಅಲಕ್ಕಿ) * ಪಳ್ಳಿ (ಆ ಪಚ್ಕಾ)] 


೫.೨೫ 


I 
| 
| 


5 


po 


5 


25 


30 


38 


40 


ಅಳಿಪ್ರು 


ಅಳಿಸಳಿಯಾಡು (ಕ್ರಿ). ಕೆಲಸಕ್ಕೆ ಬಾರದ ಮಾತುಗಳನ್ನೂ ಇಲ್ಲದ 
ದೂರನ್ನೂ ಹೊರಿಸಿ ನುಡಿ (?) : ಅಳಿಸಿ ಕೀಜಿದಕ್ಕೆ ಕೆಮ್ಮನೆ ಗಳಗಳಿ 
ಸುತ್ತೇಳಿದರ್ಕಳೊಳ್‌ ಬಿಡದೆ ತಗುಳ್ನಳಿಪಳಿಯಾಡುವನಂತುಳಿಯಕ್ಕುಂ 
ತುಳಿಲ ಸಾಂದನಕ್ಕುಮೆ ಧರೆಯೊರ್ಳ (ಬಂಹರಿ. ೧೧-೧೦೧). 
[ಅಳಿಪಳಿ + ಆಡು] 
ಅಳಿಪಾತ್ರೆ (ನಾ). ಮದ್ಯವನ್ನು ಕುಡಿಯುವ ಪಾತ್ರೆ: ಅಂಜಳಿಯೊಳಳ 
ವಟ್ಟು ತೊಳಪ್ಪಳಿಪಾತ್ರೆ ಗಭಿವಂದಿಸಿ (ಉದ್ಭಟಿ. ೫-೬೯ ವ). 
[ಅಳ್ಳಿ * ಪಾತ್ರೆ] 
ಅಳಿಸಾನ (ನಾ). ಮದ್ಯಪಾನ: ಎಳವೆಣ್ಗಳಳಿಪಾನಂ ಮಾಡಿ ಸೊರ್ಕಿ 
ವಿರಾಜಿಸುತ್ತಿರ್ದರು (ಉದ್ಭಟ. ೫-೭೯ ವ). [ಅಳ್ಳಿ * ಪಾನ] 
ಅಳಿಪು, "ಅಟ್‌ಪ್ರು' ನೋ. 
ಅಳಿಪ್ರು, ಅಳಿಹ್ಕು, ಅಳುಪ್ರು, ಅಳುಹ್ಮು (ಕ್ರಿ). ಬಯಸು; ಕಾಮಿಸು; 
ಆಸೆಪಡು: “ಅಳಿಫು- ಲೋಲತ್ವೇ ” (ಶಮಧಾ) ; ಏಕಾಂತಂ ಸಮನಿಸಿ 
ದೊಡಾಕೆಗಳಿಪದೆ ಪೋಗವೇಟ್ಜ್ಟ ಧನದತ್ತನೊಳ್ಳಿದಂ (ವಡ್ಡಾರಾ, 
೧೪-೨೩); ಭಾಗಮನಾಸೆವಟ್ಟಳಿಪಿ ಬೇಟ್ರುದು ನಿನ್ನಯ. ಕಲ್ಪ ವಿದೆ 
(ಪಂಪಭಾ. ೯-೪೬) ; ಪುಸಿವುದೆ ತಕ್ಕು ಕೊಟ್ಟಿಳಿನಿ ಕೊಳುದೆ ಮನ್ತಣ 
ಮನ್ಶನಾರಿಗಾಟಸುವುದೆ ಚಿತ್ತಂ (ಎಕ. 11, ೧೩೩-೪೫; 982); ತಾಯ್ಗ್ಲಂ 
ತಂಗೆಗಮಳಿಪಿದವಂ (ಸೌ ಇಇ. IX-, ೧೦೭-೨೬; 1050); ನಂಬಿಯ 
ನಳಿಪಿ ತೊಳ್ತುಗೊಂಡವಂಗೆ (ಪ ದ್ಮರಾ. ೧೩-೮). ಅಳಿಹ್ಕು : ಆಚಾ 
ರ್ಯ್ಯರಿಗೆ ಕವುಟಲ್ಯಬುದ್ಧಿಯಂ ಕಲಿಸಿ ಒಂದಕೊಂದ ನೆನೆದು ತೊಳ 
ಸಾಟವಂ ಮಾಡಿ ಹಾಗಬೆಳೆಯನಳಿಹಿ ಬೇಡಿಕೊಳ್ಳಿಯೆಂದು ಆಚಾರ್ಯ 
ರಿಗೆ ಮನಂಗೊಟ್ಟಿಡೆ (ಎಕ. 11, ೩೩೩-೨೧; 1206); ಇ ಧರ್ಮವನಳಿಹಿ 
ಕೊಂಡವ ಗೋ[ಚ]ತುರ್ನೇದ ಬಹ ಬ್ರಹ್ಮಣನ ಕೊಂನ್ಡಇಸು ದೋಷ 
(ಕಇ. 1೪, ೨-೨೮, 1241). ಅಳು ಪ್ರ: ಬಾರಿಸೆ ವಾರಿಸೆ ಬಂದು 
ಮನೋರಮೆಗಳುಪಿದನುಪೇಂದ್ರನತಿರಕ್ತೆರನಾರ್‌ ಬಾರಿಸುವರ್‌(ಶಾಂತಿಪು. 
೬-೭೬) ; ಧರೆಯ ವೈಭವಕಳುಪಿ ಕಳುಹಿದರೆನ್ನ ಕಂದನನು (ಕುವ್ಯಾದ್ರೋ. 
ಒ-೧೭) ; ಮುಂದಳೆ ಕುಡಿವರಿವ ಸತ್ಕೀರ್ತಿ ಲೋಗರ ಮಡೆದಿಗಳುಪಿದ 
ಕಥನದಿಂ ಬಯಲಾಯ್ತು ನಿನಗೆಂದ (ತೊರರಾ. ೬-೨೬-೭೩) ; ದಳವಾಯಿ 
ರಾಮರಾಜಂ ಬಚಕಕಟಕಜಸದೊಡನೆನೆರಸಿಯಾಳ್ದನ ಸಿರಿಗಂದಳುಹಿಯಳಿ 
ಯನೆನಿಸಿಯುಮೊಡನಅಕಿದಂ (ಚಿಕವಿ. ೨-೧೬). ಅಳುಹ್ಮು : ಕಾಲ 
ಪಾಶವ ಬಳಿಚಬೇಕೆಂಬವರು ವಿಷಯಕ್ಕಳುಹದಾಶ್ರಯಿಸೂದು ಹರಿಗುರು 
ಚರಣಪಂಕಜವ (ನಿ ಭಾ ಗ. ೫-೧೨-೨೫) ; ಇದಕೆ ಆಳುಹಿದಡೆ ಕಳೆಯ 
. .. ಕರಡುಗು (ಎಕ. ೪11, ಶಿವಮೊ; ೪೭-೧೦ ; 1688) ; ಬ್ರಾಹ್ಮಣಿಗೆ 
ತಾಯಿಗೆ ಒಡಹುಟ್ಟದವಳಿಗೆ ಮಗಳಿಗೆ ಅಳುಹಿ ಕೆಡಿಸಿದ ಹಾಗೆ (ಬೆಟ್ಟಅ, 
೧೯೪-೧೩). 
ಅಳಿಪಿಲಟ್‌ವೋಗು - ಪ್ರೀತಿ ಕಡಮೆಯಾಗು, ಇಳಿದು 
ಹೋಗು : ಎನಿತಾನುಂ ತೆಜದ ಲಲ್ಲೆಯಿನಳಿಪಂ ತೋಟ? ಬಾಯಲಾದು 
ತನ್ನ ನುಡಿಗಳಳಿಹಿಐಿಕಿವೋಗೆ ಸೈರಿಸಲಾಣದೆ ಪಿಡಿವುದುಂ ಪಾಂಚಾಲರಾಜ 
ತನೂಜೆಯಿಂತೆಂದಳ್‌' ( ಪಂಪಭಾ. ೮-೬೯ ವ). (ಅಳಿ + ಪು] 
ಅಳಿಪ್ರು, ಅಳಿಹ್ಕು, ಅಳುಪ್ಯ (ನಾ). ಅತಿಯಾಸೆ; ಬಯಕೆ; 
ವ್ಯಾಮೋಹ: ಅನ್ಯಾ ಯವರ್ಜ್ಜೆತನಳಿಸಿಲ್ಲದಾತಂ (ಎಕ. ೪11, ಶಿಕಾಂ. 
೨೮೪-೩ ; 902); ಎನಿತಾನುಂ ತೆಜದೊಳಟಕ[ಳಿ] ಪಿನ ಲಲ್ಲೆಯ ಚೆಲ್ಲದ 
. » - ಪಡೆಮಾತುಗಳಂ ನುಡಿದುಂ ಕಾಲ್ವಿಡಿದುಂ (ಪಂಪಭಾ. ೭-೯೪ ವ); 
ಆಳಿಪಿನೊದನಿಂ ನೀಡುಂ ಪೀರ್ವಂದದಿಂ ನಡೆನೋಡಿ ಸಂಗಳಿಸೆ ನಿಡು 
ಸುಯ್‌. ರೋಮಾಂಚಂ ಪೊಣ್ಮೆ (ಕಾದಂಉ. ೬೪೭); ಚಲದೋಜನಳಿ 
1010) ; ಇನ್ನಳಿಸಿಂದಂ ಏಡಿಯೆಂ 


ಪಿಲ್ಲದಾತಂ (ಎಇ. 2೭೪1, ೨೯-೨೦; 


ಅಳಿಪ್ರು 


ಖಳಸಂಸೃತಿಯ ೦ ಬಿಡುನೆಂ ಪಿಡಿನೆಂ ಜಿನೇಂದ್ರ ಪದಸರಸಿಜಮಂ | 


(ಧರ್ಮಾಮೃ. ೨-೨೩೭) ; ಲಲನೆಯ ವಕ್ಷ ಕ್ವಶೋಭೆಯನೆ ನೋಟ ಳಿಸಿಂದ | 
ಮಳೇಂದು ದರ್ಪಣಚ್ಛಲದೊಳೆ ಕೈಗೆವರಿದನೆ ಕನ್ನಡಿಯಂ ವಿಡಿದು | 


(ಕುಸು ಮಾ. ಅಳಿಸಿಂ ತನ್ನಯ ರಾಣಿವಾಸದನರೊಳ್‌ | 


ಮ 


ಮಾತಾಡುವಾಗಳ್‌ ಪೆಸರ್ತಳೆಯಲ್‌ ಪಲ್ಲಟಿಮಂ ಸಮಂತೊಗೆದ ನಾಣಿಂ : 
: ಪಾಪಕರ್ಮ! 


ಸುಮ್ಮನಿರ್ಪಂ ನೃಪಂ (ಶಾಕುಂತ. ೮೧-೧೩೬). ಅಳಿಹ್ಮು 
ನಳಿಹಿಂದ ದ್ವೇಷದಿಂದ ಕಿಡಿಸಿದನವಂ (ಸೌಇಇ. ೫೪, ೪೫-೪೧; ?). 


ಅಳುಪ್ರು : 'ನುದನನಲೆಡಪಂ ಕಾಯೆನ್ನ ನೆಂಬಂತೆ ತರಕ ಸಕತ 


ಮನದೊಳೆಡೆಗುಡೆಂದಳುಪಂ ತೋ ಜು ವಂತೆ (ಕಾದಂಪೂ. ೭೪೬); 


ಬಿಟ್ಟಿ ರಾ ಬಿಟ್ಟಿ ವಳುಪಿಲ್ಲವೇ ಇಲ್ಲೆ ನಲು (ಸಿದ್ಧರಾ. ೫-೧೬); ಅಳುಪ ಕಾಣೆವು | 10 


ಚಿತ್ತನೃತ್ತಿಯ ನೆಲೆ ನಿಜೇಶನ ಮೇಲೆ (ತೊರರಾ. ೫-೩-೪೫). 
[ಆ ಅಳಿಪ್ಪು) 
ಅಳಿಪ್ರು, ಅಳಿವ, ಅಳುಹ್ಮು (ನಾ). ಒಂದು ತೆರಿಗೆ (7): ಆನಂದ | 


ಸಂವತ್ಸ ರ ಮೊದಲಾಗಿ ಗದ್ಯಾಣ ಮೂವತ್ತೆರಡ ತೆಜುವರು ಅಲಿಂನೇಲೆ | 


ಅಳಿಪು ಕಾಮನ ತೆಜುವರು (ಎಕ. 111, ಮಳವ. ೧೪೨-೨೦ ; 1251). |15 


ಅಳಿವು: ಈ ಚತುಃಸೀಮೆಯೊಳಗಣ ಗದ್ದೆ ಬೆದ್ದಲು ನಿಧಿ ನಿಕ್ಷೇಪ 
ಜಲ ಪಾಷಾಣ ಸಿದ್ಧಸಾಧ್ಯ ಅಕ್ಷೀಣ ಆಗಾಮಿ ಅಷ್ಟಭೋಗ ತೇಜಃಸ್ವಾ ೦ಮ್ಯ 
ಸೇಸೆ ಸಿದ್ಧಾ ಯ ಅಳಿವು ಅನ್ಯಾಯ ಹಕು ತಪ್ಪ ತೌಡಿಪೊಳಗಾದ | 
ಸಮಸ್ತಬಳಿ ಸಹಿತವಾಗಿ (ಎಕ. 2೭11, ಚಿಕ್ಕನಾ. ೬೮-೨೩ ; 1318); ಬಿಟ್ಟ | 
ಕೊಟ್ಟಿಣ ಅಳಿವಂನ್ಯಾಯ ಸುಂಕ ಹುಟ್ಟ[ದೆರೆ] ತಪ್ಪು ತೌವಡಿ (ಎಕ. ೫1, pl 


| 
ಚಿತ್ರದು. ೨-೨೨; 1388). ಅಳುಹ್ಕು : ಯಿಂಪುರಿ ಅಳುಹು ಅಂನ್ಯಾಯ | 


ಆವುದು ಯಿಲ ಸ್ವಸ್ತಿ ಶ್ರಿ 6 (ಎಕ. 2೬1೪, ತಿರುಮ. ೭೨-೨೯ ; 1100). 
"ಅಳ್ಳು' ಪರಾ. [2] 

ಅಳಿಪ್ರ್ಯು (ನಾ). - ಅಳಸ್ಕು : “ಅಳಿಪೆಂದು ಸ್ಮರಕೇಳಿ ಶಬ್ದನಿಚಯಂ ” 
(ಕರ್ಣಾನಿ. ೪೫). [ ಅಳಸ್ಯು?) 


| 
ಅಳಿಬ (ನಾ). ಒಬ್ಬಾತನ ಹೆಸ ರು: ಬೀರಗಲನು ಯೆತ್ತಿಸಿದರು ಈ 
ಆಚಾರಿ ಅಳಿಬನೂ ಅಲಿಂದಂಯಿಲಿ ರೆಂಗಗವುಡನ ಮಗ (ಎಕ. 111, 
ಮಂಡ್ಯ. ೮೫-೪ ; 1242). [?) 
ಅಳಿಬಲ (ನಾ). ೧. ಸಣ್ಣ ಸೈನ್ಯ; ಅಲ್ಪ ಸೈನ್ಯ: ಎಲವೊ a a 
ಬಾಧೆಯ ನಿಲಿಸಲಆಕಿಯರೆ ಮಂತ್ರವಾದಿಗಳಳಿಬಲವನಂಜಿಸಿದ ಕೊಬ್ಬು 30 
ಗಳಕಟ ನಮ್ಮೊಡನೆ (ಕು ವ್ಯಾ ದ್ರೊ €. ೧೩-೧೦). ೨. ಬಲಹೀನ; 
ದುರ್ಬಲ: ಆಳಿಬಲರು ನರರೆಂದು ಸಮ್ಮುಖದಲಿ ಸಮಾಕವನೆಸಗದಿರು 
(ತೊರರಾ. ೩-೭-೨೩) ; ಅಳಿಬಲರೆ ಕಣುಮಜಸಿ ಧನವನು ಕೊಂಬ ತೆ 
ನಂತೆ (ನಿಭಾಗ. ೮-ಇಂ-೪೯). 
[ಳ್ಳಿ (ಆ ಅಟ) + ಬಲ] 
ಅಳಿಬಾಳ್‌ (ಕ್ರಿ). ತುಚ್ಛವಾಗಿ ಬಾಳು; ಅಲ್ಪತನದಿಂದ ಬದುಕು: 
ಆವುದು ಮಾದೊಡೆ ಸಾವುದು ಮಾಣದು ಜೀವ ಚಿರವೆ ಪಲಪಗಲು ಭಾವಕಿ! 
ಕೇಳದಜಸಿಂದಳಿಬಾಳ್ವುದು ಗಾವಿಲತನ ನೃಪವರರ್ಗೆ (ಶ್ರೀಪಾಲ. ೫-೧೦೬). | 
[ಅಳ್ಳಿ (ಆ ಅಜಕ್ಕಿ) * ಬಾಳ್ಕ್‌ ಜ್‌ ಬಾಲ್‌,)] : 
ಅಳಿಬೀಳು (ಕ್ರಿ). ಎಣ್ಣೆ ನೊದಲಾದ ದ್ರವ್ಯಗಳನ್ನು ಅಳತೆ ಮಾಡು 4 
ವಾಗ ತುಂಬಿ ಸುರಿ: ಎಣ್ಣೆ ಅಳಿಬೀಳುವಂತೆ ಅಳೆಯಬೇಕು (ರೂಢಿ). 
[ಅಳ್ಕಿ (ಆ ಅಲಕ್ಕಿ) + ಬೀಳ್ಕು (ಆ ಬೀ್‌)] 
ಅಳಿಬೇನೆ (ನಾ). ೧. ಸ್ಪಲ್ಪ ನೋವು : ಅಂದಿಂಗೆ ನವಮಾಸಸಂಪೂರ್ಣ 
ಮಾಗಲಾ ಕಂದರ್ಪನಂಗನೆಗೆಯಳಿಬ್ಯಾ[ಬೇ]ನೆ ಸೂಚಿಸಲು (ನವಮೋ. 
೧೫-೧೩). ೨. ಕೆಟ್ಟ ರೋಗ. [ಅಳ (< ಅಟ್ಕಾ) * ಬೇನೆ] 
ಅಳಿಮನ, "ಅಟಿಮನ' ನೋ. 


i 
| 
| 
| 
| 
I 
| 
| 


೫.೨೬ 


145 


ಅಳಿಯದೇವರು 


ಅಳಿಮನ್ಮ (ನಾ). ೧. ತುಂಬಿಯ ಮನಸ್ಸು; ಚಂಚಲ ಮನಸ್ಸು. 
೨. ಕೆಟ್ಟ ಮನಸ್ಸು. ೧, ೨: ಅಳಿಮನದ ಪರಿಯೆಂದು ಬಗೆಯದಿರು 
ನೀನೆನುತೆ (ಪುಷ್ಪರ. ೩೫-೧೧). 
[ಅಳ್ಳಿ (ಎ ಅಲ್ಕಿ) * ಮನ; ಅಳ್ಳಿ (ಆ ಅಲಕ್ಕಿ) + ಮನ] 
ಅಳಿಮಾಲೆ, ಅಳಿಮಾಳೆ (ನಾ). ತುಂಬಿಗಳ ಸಾಲು : ಪೂನಲಿಯಲ್ಲಿ 
ಜಿನುಗುತಿರ್ದುದು ಬಲವಂದಳಿಮಾಲೆ ಮಧುರ ಮಂದ್ರಧ್ವನಿಯಿಂ 
(ಕಾದಂಉ. ೨೦೧). ಅಳಿಮಾಳೆ : ರಸಮಂ ನಾಲಗೆ ಕವಿತಾ ರಸಮಂ 
ಕವಿ ಕುಸುಮರಸಮನಳಿಮಾಳೆ ಸುಧಾರಸಮಂ ಸುರರಕ್ಷಯಸುಖರಸಮಂ 
ಪರೆಮಾತ್ಮನಜಸಿವನುಟೀದವರಆಸಿಯರ್‌' (ಮಲ್ಲಿಪು. ೧-೨೮). 
[ಆಳ್ಳಿ (ಎ ಅಲ) * ಮಾಲೆ) 
ಅಳಿಮಾಳು (ನಾ). ಒಂದು ರೀತಿಯ ದುರ್ಮಾಂಸ: ಬಾಯಿ ಹುಣ್ಣಾಗಿ 
ಅಳಿಮಾಳು (೧೦೩೫78೯೦೧೮) ಉಂಟಾಗಬಹುದು (ಕೆಲರೋ. ೭೭). ([?) 
| ಅಳಿಮಾಳೆ "ಅಳಿಮಾಲೆ' ನೋ. 
| ಅಳಿಯ (ನಾ). ೧. ಮಗಳ ಗಂಡ: ಬನವಾಸಿಯ ಅನೆಸೆಟಿಯ ಅಳಿಯ 
`ಬಸನ್ನ ಕುಮರ (ಎಕ. ೪11, ಸೊರಬ. ೫೭೧-೨೭; 692); ದ್ರುಪದಂ 
ಬಂದವರ್‌ ಪಾಂಡವರಪ್ಪುದುಮಂ ತನ್ನಳಿಯಂ ವರರ 
ಪ್ಪುದುಮಂ ತಪ್ಪಿಲ್ಲದಆದು (ಸಂಪಭಾ. ೩-೭೩ ವ); ಮಲೆತವರ್ಗಳ 
ನಿರದಳಿವಂ ನೆಆಕಿ ನಿನ್ನಳಿಯನೆನೆ (ವೀರೇಚ. ೧-೪೮) ; ಮನೆಯಳಿಯನ 
ಕೂಡೆ ಮಚ್ಚರವೇಕೆ (ಮೋಹತ. ೩೫-೨೮) ; ಆಳಿಯನೆಂದೊಡೆ ಅಳಿಯನೇ 
ಚಲವಳಿಯ ಚಾಗವನಳಿಯ ಪಾಳಿಯನಳಿಯ ಪಂಥವನಳಿಯ ಪೆರ್ಮೆಯ ' 
ನಳಿಯ (ಸಾಳ್ವಭಾ. ೧-೩೧) ; ಅಳಿಯನ ಕುರುಡು ಬೆಳಗಾದರೆ ಕಂಡೀತು 
(ಗಾದೆ) ; ಅಳಿಯನ ಹಿಂದೆ ಗೆಳೆಯ (ಗಾಜಿ). ೨. ಸೋದರಳಿಯ: 
ಮದ್ರರಾಜನಳಿಯನ ಪರಾಕ್ರಮಕ್ಕೊಸೆದು (ಪ ೦ ಪ ಭಾ. ೧೦-೧೦೭) ; 
ಅಳಿಯನಳಿವನು ಹೇಳಬಾರದು ತಿಳಿಯಲಿದನಿನ್ನೆನುತ ಚಿಂತಿಸಿ ನಳಿನ 
ಲೋಚನ ಬರುತ ಕಂಡನು ವರಸರೋವರವ (ಕುವ್ಯಾದ್ರೋ. ೮-೨). 
[ಅಳಿದ್ಳು * -ಅನ್‌. / ತಮಿ. ತುಳು. ಅಳಿಯ ; ತೆಲು. ಅಲ್ಲುಡು, 
ಅಲ್ಲುಂಡು, ಅಲ್ಲುವಾಂಡು] 
ಅಳಿಯಳಟ್ಟು (ನಾ). (ಕರಾ) ಚರ ಸ್ಥಿರ ಆಸ್ತಿಯ ಹಕ್ಕು ಸೋದ 
| ರಳಿಯನಿಸೆ ಬರುವ ತುಳುನಾಡಿನ ಒಂದು ಪದ್ಧತಿ. "ಅಳಿಯ 
: ಸೆಂತಾನಕಟ್ಟು? ಪರಾ. [« ತುಳು. ಅಳಿಯಕಟ್ಟು] 
| ಅಳಿಯಕ್ಕೆ ರ (ನಾ). ಅನುಚಿತವಾದ ಅಥವಾ ಹೀನವಾದ (ಸಲ್ಲದ) 
ಅಕ್ಷರ ಹಆಸಿಗವಿಗಳ ಕಬ್ಬಂಗಳ ಹೊಜಗಳಿಯಕ್ಕರದ ಹೊಲಿಗೆ ಬಿರ್ಚಿ 
ದೊಡೆಲ್ಲಂ ಬಜಕಿತಾಜಕಿಗೆ ಬೀಜಕಿಗ ವೆತ್ತಜತತ್ತ್ವಜವೆಕ್ಕೆ ಸಕ್ಕಮಸ್ತವ್ಯಸ್ತಂ 
(ಗಿರಿಕ. ೧-೨೩). [ಅಳ್ಳಿ ( ಅಜಕ್ಕಿ) + ಅಕ್ಕರ) 
ಅಳಿಯಡಕೆ (ನಾ). ಕೋಮಲವಾದ ಅಥವಾ ಎಳೆಯದಾದ 
ಅಡಕೆಯ ಸಸಿ: ದೇವರ ಕೆಯ್ಯಿಂ ಪಡುವಲು ಮತ್ತರು ೨ ಮತ್ತಂ 
| ಕೊಳಗದಾಯಮಳಿಯಡಕೆಯಂ ನಡುವುದು (ಸೌಇಇ. 1-1, ೧೫೩-೭೧; 
| 1083). [ಅಳಿ, * ಅಡಕ್ಕೆ] 
ಅಳಿಯತನ (ನಾ). ೧. ಅಳಿಯನ ಭಾವ; ಅಳಿಯನಾಗಿರುವಿಕೆ. 
| ೨. ಮದುವೆಯಾದ ಮೊದಲ ದೀಪಾವಳಿಯಲ್ಲಿ ಅಳಿಯನಿಗೆ 
|. ಮಾಡುವ ಆದರೋಪಚಾರ : ದೀಪಾವಳಿಯಲ್ಲಿ ಅಳಿಯತನ ಸರಿ 
| ಯಾಗಿರಲಿಲ್ಲ (ರೂಢಿ). [ಅಳಿಯ + -ತನ] 
| ಅಳಿಯದೇವರು (ನಾ). ಅಳಿಯನನ್ನು ಗೌರವಪೂರ್ವಕವಾಗಿ 
| 


| 


ಕ್ರ 


| 
| 
| 
| 
| 


20 


25 


135 


ನಿರ್ದೇಶಿಸುವ ಮಾತು : ಅಳಿಯಡೇವರುಗಳು ಮಾವನ ಮನೆ ಬಿಡದೆ 
ಭದ್ರವಾಗಿ ಹೆಂಡಂದಿರ ಜೊತೆ ಇದ್ದುಬಿಟ್ಟಿರು (ಮಾಮನೆ. ೨೧೧). 
[ಅಳಿಯ + ದೇವರು] 


ಅಳಿಯನಗಿಡ ೨೭ ಅಳಿಸು 


9 


ವಿಷಪ್ರಹರಿ ಗಿಡ (?). [ಆಳಿಯ್ಯ * ಗಿಡ (ಆ ಗಿಡು)] |: ಯೆಂದರಸರ ಕಾಣಿಕೆಯೆಂದು ದಾಯದರ್ವ೯ಳ ತೆಜೆಯೆಂದರುವಣ 
ಅಳಿಯನಮಾವನಗಿಡ (ನಾ). - ಅಳಿಯನಗಿಡ (8). ನೆಂದಳಿವಣವೆಂದರೆ ಕಾಣಿಯಕೊಂಡವರ್‌ ಚಾಂಡಾಳರು (ಎಕ, 21, 
[ಅಳಿಯ + ಮಾವ * ಗಿಡ'(ಆ ಗಿಡು)] ಸಿರಾ. ೨೩-೧೩೨ ; 1167). [೮ ಅಳಿವ್ಳು (ಆ ಅಳಿಫೈ) * ಪಣ] 
ಅಳಿಯಮೈಯ (ನಾ). - ಅಳಿಯ ೧: (ಕುಣಿತ ಮುಗಿದ ಮೇಲೆ; 5| ಅಳಿವಣಿಗೆ (ನಾ). ಅವನತಿ; ಕೀಳುಜಿಸೆ: ಈಗಿನ ವ್ಯವಸಾಯದ ಅಳಿ 
ಅಳಿಯನನ್ನು ತಬ್ಬಿಕೊಂಡು ಮುದ್ದಿಸಿ) ಚೆಂದಾಗಿ ಕುಣೀತೀ ಅಳಿಯ | | ವಣಿಗೆ ರೇಷ್ಮೆಯ ಅಗ್ಗದ ಬೆಲೆ ಇದರಲ್ಲಿ ಅವರ ಹಣದ ಗಳಿಕೆ ತೆಳುವಾ 
ಮೈಯ (ತಿರುಪಾ. ೧೪). [ಆಳಿಯಮ್ಮ + ಅಯ್ಯ] | ಗಿತ್ತು (ಸಕತೆ. ೩೫). [ಅಳ್ಳಿ (ಆ ಆಟಸ್ಕಿ) + -ವಣಿಗೆ] 
ಸ್ತ 
| 


೫ 
ಅಳಿಯನಗಿಡ (ನಾ). ಪೊದರಾಗಿ ಬೆಳೆಯುವ ಒಂದು ಬಗೆಯ ಸತ ' ಅಳಿವಣ (ನಾ). ಒಂದು ಬಗೆಯ ತೆರಿಗೆ ಹಣ: ಅರಸರ್ಗೆ ಸೇಸೆ 


ಅಳಿಯಮ್ಮ (ನಾ). - ಅಳಿಯ೧: ಜೋನೀಂ ಮಗನೇ ತಮ್ಮನೆ ಜೋ | ಅಳಿವಣ್ಣ (ನಾ). ತುಂಬಿಯ ಬಣ್ಣ ; ಕಪ್ಪು ಅಥವಾ ನೀಲಿ ಬಣ್ಣ: 
ನೀನಳಿಯಮ್ಮ (ಪಾಠಾಂ. ಯೆಂಮ]ಮೆಯ್ದುನಾ ಕಿಜಿಯಮ್ಮಾ (ಜೀವಸಂ. ! ಅಳಿನಣ್ಣದಾಕಾಶ ಗಿಳಿವಣ್ಣದ ಮುಗಿಲು ಅಳಿದಳಿದುಮರ್ಕನುದಯಿಸಲು 


೯೦-೩೩). [ಅಳಿಯ * ಅಮ್ಮ |] 10, ಮಳೆಯು ತಾ ತಳುವದೇ ಬಕ್ಕು (ಸರ್ವಜ್ಞ. ೧೫೭೭). 
ಅಳಿಯೆಸಂತಾನ (ನಾ). (ಕರಾ). ಸೋದರಳಿಯನಿಗೆ ಮನೆತನದ | [ಅಳಿ (ಇ ಆಲಿ) * ಬಣ್ಣ] 
ಆಸ್ತಿಯ ಹಕ್ಕುನಿಯಮ. "ಅಳಿಯಸಂತಾನಕಟ್ಟು ' ಪರಾ. | ಅಳಿವಣ್ಣು (ನಾ). ಅಲ್ಪವಾದ ಹಣ್ಣು ; ಸಣ್ಣ ಹೆಣ್ಣು: ಅಜಕಿವಡಳಿ 
[ಆಳಿಯ,- ಸಂತಾನ] | ವಣ್ಣಿಂಗೆ ಕೊಂಬರೆ ಕರಗಸನನೊಣವುಲ್ಲ ಸುಡುವರೆ ಹರನ ಹಣೆಗಿಚ್ಚೇಕೆ 
ಅಳಿಯಸಂತಾನಕಟ್ಟು (ನಾ). -ಅಳಿಯಕಟ್ಟು: ತೌಳವ ಸಂಸ್ಕೃತಿಯ | |! (ಸಿಭಾಗ. ೬-೨-೨೧). [ಅಳಿ (ಆ ಅಜಕ್ಕಿ) * ಪಣ್ಣ್ಯು (ಆ ಪಣ್ಣ್‌)] 


ವೈಶಿಸ್ಟ್ಯಕ್ಕೆ ದೃಷ್ಟ್ರಾಂತವಾಗಿ--(೧) ಭೂತಾಳ ಪಾಂಡ್ಕನ ಅಳಿಯ |15 


ಸಂತಾನಕಟ್ಟು (ತುಳುನಾ. ೨೪೭). [ಅಳಿಯಸಂತಾನ + ಕಟ್ಟು] 
ಅಳಿಯಾಸೆ, "ಅಟೀಯಾಸೆ' ನೋ. 


ಅಳಿನರೆಸ (ನಾ). ಕೆಟ್ಟ ಲಿಪಿ; ಹೀನವಾದ ಬರೆಹ: ಪರಮೇಷ್ಠಿ 
ತಮ್ಮ ಪಣೆಯೊಳ್‌ ಬರೆದಳಿವರೆಪಂಗಳಿರವನನುಗೆಯ್ಯಲೈಂದರಿನೈಪತಿಗೆ 
`ಳಪ್ರತಿಮನ ಸಿರಿಯಡಿಯುಂಗುಟಿಡೊಳೊರಸಿ ಪಿಂಸೊಗವಾಳ್ದರ್‌ 
ಅಳಿಯಾಸ್ಕೆ (ನಾ). ೧. ತುಂಬಿಯ ಬಯಕೆ. ೨. ದುರಾಸೆ: ಕುಂದು (ಅಪ್ರತಿ. ೫೧-೧೯). [ಅಳ್ಳಿ (ಆ ಅಟ್‌) * ಬರೆಪ] 
ಹೆಚ್ಚುಂಟಿಂಬುದಬ್ಬಿ ಯೊಳಿಂದುವಿನೊಳಳಿಯಾಸೆ ನವಮಕರಂದದಲಿ| |ಅಳಿವಣ (ನಾ). ತುಂಬಿಯ ಮರಿ: ಸಿರಿಗಂಪು ಸುಯ್ಸಂಪಿಗೆಡೆ 
(ಜೀವಂಚ. ೨-೧೧). [36 ಯಾಡುವಳಿವಜಕಿ ಪಿರಿದೊಪ್ಪಿ ದುವು (ಶ್ರೀಪಾಲ. '೧-೮೧). 
[ಅಳ್ಳಿ (ಎ ಅಲ್ಕಿ) * ಆಸೆ; ಅಳ್ಳಿ (ಆ ಅಟ್ಕಾ) + ಆಸೆ] | [ಅಳ್ಳಿ (ಎ ಅಲ್ಲಿ) + ಮಣಕ] 
ಅಳಿಯಾಳು "ಅಟೂಯಾಳ್‌? ನೋ. ಅಳಿನಿಂಡು (ನಾ). ತುಂಬಿಗಳ ಹಿಂಡು; ಭ್ರಮರಗಳ ಗುಂಪು: 
ಅಳಿಯಿಸು "ಅಟೀಯಿಸು? ನೋ. ಬಲ್ಹಡಿಗ ಮರುಳಿಂ ಕಿರ್ಚಿಂ ಕಾಡಾನೆಯಿಂದಳಿವಿಂಡಿನಿಂ ಜಡಿದು ಕರದಿಂ 
ಅಳಿಯೂಟ (ನಾ). ಅಳಿಯನಿಗೆ ಏರ್ಪಡಿಸುವ ಊಟ: ಹುಡುಗ ಪೊ ಪೋ ಪೋಗೆಂದು ನೂಂಕುವ ಬೇಡರಿಂ (ಧರ್ಮಾಮೃ. ೨-೨೨೯, 
ಕೆಲದಿನ ತಿರುಗಾಡಿಕೊಂಡು ಅತ್ತೇಮನೇಲಿ ಅಳಿಯೂಟ ಮಾಡಿಕೊಂಡಿರಲಿ |25| ೨೩೦); ಕುರುಳಳಿವಿಂಡಕ್ಷಿನಿಸಾನಂ (ಉದ್ಭಟ. ೧೦-೪೨) ; ಕಮಲಕೆಆಗುವ 
`(ಬೆಳುಮ. ೨೧೦). [ಅಳಿಯ * ಊಟ] ಅಳಿವಿಂಡುಗಳು (ಕಂನವಿ. ೯-೧೧). (ಅಳ್ಳಿ (ಇ ಅಲ್ಲಿ) + ಪಿಂಡ್ಕು] 
ಅಳಿಯೂರು "ಅಟೀಯೂರು? ನೋ. ಅಳಿವು, "ಅಟಾವು? ನೋ. 
ಅಳಿರ್ವಳ್ಳು (ಕ್ರಿ). ಕೆಸರಿನಲ್ಲಿ ಜಾರು(?): ಬಳವದರಾತಿಸೇನೆ ಡೆ ನಾಜಿ | | ಅಳಿವು "ಅಳಿಪ್ರು' ನೋ. 
ಬಳಂ ಫೇಃಪಿಂಗೆ ಹಸ್ತಿಸಂಕುಳಮಳಿರ್ವಳ್ಳಿ ಬಳ್ಳೆ (ಎಕ. ೪11, ಸೊರಬ.| | ಅಳಿವೆ "ಅಳುವೆ' ನೋ. 
೧೮೪-೮ ; 1093). [ಅಳಿೀರ್‌ 4 ಬಳ್ಳು, p ತಮಿ. ವಲುಕ್ಕುಎ ಜಾರು] | 50 ಅಳಿವೆಣ್‌ "ಅಟೂವೆಣ್‌? ನೋ. 


ಅಳಿಲು, "ಅಣಿಲ್‌? ನೋ. ಅಳಿನೆದೆ (ನಾ). ತುಂಬಿಗಳಿಂದಾದ ಬಿಲ್ಲಿನ ಹಗ್ಗ; ತುಂಬಿಯ ಹೆದೆ: 
ಅಳಿಲ್ಕು (ನಾ). ಸಡಿಲವಾದುದು ; ಜಾರುವುದು: ಅಳಿಲಾದ ನಿಜಿಯ ಅಳಿವೆದೆ ಹೂನಿನ ಬಿಲ್ಲ ಕೆಸಜಕಿನೊಳು ಬೆಳೆದ ತಾವರೆ ಜೊನ್ನದೊಳಗೆ 
ಬಳಲಿದ ಮುಡಿಯ ಸೊಪ್ಪಾದ ತಿಲಕದ ಕೆದರ್ದ ಕಾಡಿಗೆಯ... ಬಳಲಿ ಬಾಯ್ವಿಡುವ ನೆಯ್ದಿಲ ನೆಚ್ಚಿ ಕಾಳಗಳೆಳಸಿದೆ ಮರುಳು ಮನ್ಮಥನೆ 
ಳೋಮಲೆಯರ್‌ (ಜೈಮಿಭಾ. ೧೦-೫೦) ; "ಅಳಿಲಾದ-ಜಾರಿಹೋದ ? (ವರ್ಧಚ. ೧೨-೨೧) ; ಅಭವನಂ ನೇಮದಿಂ ಪೂಜಿಸಲ್‌ ಕಾವನಿನಿವಿಲ್ಲಿ 
(ಜೈಮಿಭಾ. ಟೀಕೆ). [ಆಅಳ್‌? + -ಇಲ್ಕು (ಆ -ಇಲ್ಫ್‌)] 35 ಗಳಿವೆದೆಯ ಸೇರಿಸಿದನು (ಚೆ ಬಪು. ೩೫-೨೧); ಅಳಿವೆದೆಯಂ ಸಡಿಲ್ಜಿ 
ಅಳಿಲುಳಿ (ನಾ). ಕುದುರೆಯ ಒಂಬತ್ತು ಗತಿಗಳಲ್ಲಿ ಒಂದು: ನಿಲಿಸಿದತನುಚಾಪಲತೆಯಂತೆ ತನುಲತೆ ನಿಡುಜೆಡೆಯಿಂ ಕಡುಬೆಡಂಗು 
ಪಲ್ಲಣಮಂ ಕಟ್ಟ ಯೇಜಕ ಈಶ್ವರನಧ್ಯಕ್ಷತನಮಂ ತೆನ್ನೊಳಳವಡಿಸಿ ದಾಟು ವಡೆಯೆ (ರಾಜಶೇ. ೫-೧೯ ವ). [ಅಳ್ಳಿ (ಐ ಅಲ್ಮಿ) * ಪೆದ್ಮೆ] 
ದೀಟು ಹೊಳಹು ಹೊಮ್ಮಚ್ಚುವಡೆ ಮೋಡಿ ಭವರಿ ಭಂಜನೆ ಅಳಿಲುಳಿತವರ | | ಅಳಿನೆಸರ್‌ (ನಾ). ಕೆಟ್ಟ ಹೆಸರು; ಅಪಕೀರ್ತಿ: ಆ ಅರಸುಮಕ್ಕ 
ತರಹವೆ)ಂಬ ನವಗತಿಗಳೊಳು (ಪುಣ್ಯಾಸ್ರ.- ೭-೫೪ ವ). [ಅಳಿ?* ಲುಳಿ ?) ಳೆಲ್ಲರುಮಳಿದರಳಿಸಾವನ್‌ ಅಳಿವೆಸರನುಳಿಸಿ (ಪಾರಸಿ. ೧೭-೧೩). 
ಅಳಿಲೆ “ಅಣಿಲ್ಕೆ' ನೋ. 40 [ಅಳ್ಳಿ (ಆ ಅಲಿ) + ಪೆಸರ್‌] 
ಅಳಿಲೆಗಾಯ್‌ (ನಾ). ಅಣಿಲೆಕಾಯಿ : ಅಡಕೆಯ ತೆಗೆದು ವೀಳೆಯಂ | | ಅಳಿಸಾವಿರ (ನಾ). ಅಳಿಯ ಸಂತಾನದ ಸಾವಿರ ಜನ, ಮಂದಿ 
ಗೊಳಲ್ನೋಳ್ಪಲ್ಲಿ ಹಡಪದೊಳ್‌ ಅಳಿಲೆಗಾಯಾಗಿರ್ದುವು (ಸಿಜ್ಧೇಪು. (?) : ಶ್ರೀಮತು ಪುತ್ತಿಗೆಯಲು ಬಾಳುವ ತುಳುವರಸರಾದ ಚೌಟರು 
೨-೨೭). [ಅಳಿಲೆ (ಆ ಅಣಿಲೈ) * ಕಾಯ್‌] ಅಳಿಸಾವಿರ ಬಳಿಸಾವಿರದ ವರು (ಸೌಇಎ. ೧೯೩೧, ಮಂಗಳೂ. ೩೩೬-೪ ; 
ಅಳಿನಡೆ (ಕ್ರಿ). ನಾಶಹೊಂದು; ನಷ್ಟವಾಗು : ಮೂಗುಬಾಯಿಗಳಿಂದ 1450). [ಆ ಅಳಿಯ? * ಸಾವಿರ] 
ನೊರೆನೆತ್ತರನು ಕಾ ಉ ತ ಸಂದನಂತರ್ಧಾನದೆಡೆಗೆ ದುರಾತ್ಮನಳಿವಡೆದು |45| ಅಳಿಸು, "ಅಟೀಸು' ನೋ. 
(ನಿಭಾಗ. ೧೦-೮೨-೩೨). [ಅಳಿವು (ಆ ಅಟಾವು) * ಪಡ್ಗೆ] ಅಳಿಸ್ಕು "ಅಟುಯಿಸು? ನೋ. 


ಅಳಿಸುವಿಕೆ 


ಅಳಿಸುವಿಳೆ (ನಾ). ನಾಶಮಾಡುವುದು; ಒರಸುವುದು : ನಿರ್ವಾಣ | 
ವೆಂದರೆ ಕೇವಲ ಅಳಿಯುವಿಕೆಯಲ್ಲ ; ಅಳಿಸುವಿಕೆಯಲ್ಲ (ಪರಪ. ೧೭). 
[ಅಳಿಸು (ಆ ಅಟಾಸ್ಸು) + -ಇಕೆ] 
ಅಳಿಹು, "ಅಟ್‌ಪ್ರು' ನೋ. 
ಅಳಿಹ್ಕು "ಅಳಿಪ್ಪು? ನೋ. 
ಅಳಿಹ್ಕು "ಅಳಿಪ್ರು' ನೋ. 
ಅಳಿಖಸ್‌, ಅರಲ್ಕು, ಅರ್ಲು, ಅಅಲು, ಅಜೀಲ್‌ (ನಾ). ಕೆಸರು; 
ಬದಿ : ತೆಗೆ ವಾರುವಮಂ ಹಾರುವ ಬಗೆಯಂ ತನಗಿರುಳ ಬವರಮೆನುತ 
ಸವಂಗಂಬುಗುವ ಕಟ ಕಿಗರನಳಿಆಂ ಪುಗಿಸಿದುದು ಭುಜಾಸಿ ಗಂಗ 
ದಂಡಾಧಿಪನ (ಎಕ. 11, ೭೩-೨೩ ; 1118); ಸಂದುಗ್ರಾಹಿತ ರಕ್ತ ದಿಂ 
ದವಳಿಯಾದತ್ತೀ ಮಹೀಚಕ್ರಂ (ಎಕ. ೫1, ದಾವಣ. ೨೫-೨೯ ; 1224); 
ಪ್ರ ಕೃ ತಿರೂಪಂಗಳ್‌ ಜಚಾಂತಂಗಳಾಗಿರ್ಪುವು: ಅಳಿಆಕ್‌, ಕೆಸಜಂ, 
ಬಸಿಜಕ್‌,, ಪೆಸಲ್‌, ಹಗಜಸ್‌' (ಶಮದ. ೪೩ ಅಡಿಟ) ; ದ್ರೋಹನ್‌, 
ದುರ್ದೈವನ್‌, ಪಚಿಿಯಳಿಆಕೊಳಲಕ್ಕಿನ್‌ (ಅಶ್ವತ್ಥಾ. ೨೪-೬). ಅರಲ್ಕು : 
ಆರಲು ತುಳಿಯುತ ಮಿದ್ದಿ ಹದಗೊಳಿಪ ಕುಂಬಾರ (ಭಾವಜೀ. ೭); ಹೆಜ್ಜೆ 
ಗಳನ್ನು ಅರಲಿನಲ್ಲಿ ಮೂಡಿಸಿ, ಅವುಗಳ ಅಳತೆಗಳಿಗೂ ಆ ಅರಣ್ಯದಲ್ಲಿ 
- ಮೂಡಿದ್ದ ಪಾದಗಳ ಅಳತೆಗಳಿಗೂ ಹೊಂದಿಸಿ ತೋರಿಸಿದನು (ಅಂಬಿಕೆ. 
೪೬). ಅರ್ಲು: ಕುಂಬಾರರು ಕೊಪ್ಪದ ಕೆರೆಯಿಂದಲೂ ಅತ್ತಿಕೊಳ್ಳ 
ದಿಂದಲೂ ಆರ್ಲು ತಂದು ಯೆರಡೂ ಕೂಡಿಸಿ ಹದಮಾಡಿ ಗಡಗಿ... 
ಮಾಡುತ್ತಾರೆ (ಕಭಾಗೆ. ೪೫೩) ; ಮೂರ್ತಿ ಮಾಡಬೇಕಾದರೆ ಉಸುಕಿನಿಂ 
ದಲ್ಲ; ಅದಕ್ಕೆ ಆರ್ಲುಬೇಕು. ಸುಜ್ಜನ ಮನಸ್ಸು ಅರ್ಲಿನಂತೆ ಇರುವುದು 
(ಉದವೈ. ೫೫) ; ಒಂದು ದಿನ ನಸುಕಿನಲ್ಲಿಯೇ ಆಳುಮಕ್ಕಳು ಬಂದು 
ಆರ್ಲುಕಲಸಲು ಪ್ರಾರಂಭಿಸಿದರು (ಸಮಜೀ. ೪೮೨). ಅಉಲು : ಬಿಸಿಲ 
ಲಿರ್ದಜಲು ಹತ್ತಿದ ಲಿಂಗಕೆ ಬಿಸುಸುಯ್ದು ಮುಕ್ಕ್ಫುಳಿಸಿ (ಸಾನಂಚ. 
೩-೬೯). ಅಖಿಲ್‌ : “ಅಜ್‌ಲೆಂದು ಪಂಕಂ” (ಕಶಸಾ. ೮-೧೬೩); 
“ ಅಜಸಿಲೆಂದೆನೆ ಪಂಕಮಕ್ಕು ? (ಕವಿಕಂ. ೯೨); ತಾಜುವತಾಳ್ಗಳು 
ಮಗುರ್ವಿಸಲ್‌ ಕಾಡಕೋಣನೆಯ್ದಿದುದಜಸಿಲಂ (ಜಗವಿ. ೧೭-೬೮); 
ರುಧಿರದ ಬಿಜಂವೊನಲ ಬಲುಗೆಸಜ ನೆಣವಸೆಯಜಕಿಲ ನೆಲದಲಿ ಧೂಳಿ 
ಯೆದ್ದುದು ದಳದ ಪದಹತಿಗೆ (ಕುವ್ಯಾಕ. ೧೨-೬); ಎಡೆತೊಜಕಿಗಳ 
ಮುಂದೆ ನಡೆವವರ್‌ ಕುಡಿದರು ನಡುವೆ ಪೋಪರಿಗಣಕಿಲಾಯ್ತು (ಪಾಠಾಂ. 
ಅರಿದಾಯ್ತು] (ಭರಚ. ೨೩-೫೬). 
ಅರ್ಲುಗಷ್ಟ ಎ ಮಣ್ಣು ಗೆಲಸ ; ಕೆಸರಿನಲ್ಲಿ ಮಾಡುವ ಕೆಲಸ: 
ಅರ್ಲುಗಸ್ಟೃ ಮುಂತಾದ ಮೇಲ್ಗೆಲಸವನ್ನು ಕೂಲಿಕಾರರು ಮಾಡುತ್ತಾರೆ 
(ಮುಂಬಯಿ. ೪-೧೧೮). (ದೇ.॥ ಶಮಿ, ಅಳಲು - ಕೆಸರು, ಬದಿ] 
ಅಳೀಕ “ಅಲೀಕ' ನೋ. 
ಅಳೀಕಭಕ್ತ (ನಾ). ಕಪಟಭಕ್ತಿಯುಳ್ಳವನು : ಪರಿಭಾವಿಸದೊಳ್ಬ 
ನಟಿ ಜಂ ಮನಮೊಳಗಣಂ ವಿಚಾರಿಸನೆ ನಿಸ್ಬೃಹತಾತ್ಮಕನೆಂಬಳೀಕ 
ಭಕ್ತನುಮುಪಚಾರಶೀಲನುಮೆನಿಪ್ಪಿನೆಗಂ ನುಡಿ ವೊಂದು ಮಾಟವೊಂ 
ದೆನಿಸಿದ ಮಾನವಂಗೆನಗೆ (ಕಾದಂಉ. ೨೬೧). 
(ಆಳೀಕ (ಎ ಅಲೀಕ) + ಭಕ್ತ] 
ಅಳೀಕಭ್ರುಕುಟಿ (ನಾ). ಹುಸಿಹುಬ್ಬುಗಂಟು; ತೋರಿಕೆಯ ಹುಬ್ಬು 
ಗಂಟು: ಉದಾರ ವೀರಚರಿತನಿರತ್ತೊಕದನಕರ್ಕಶ ಕ್ಷತ್ರಿಯಂಗೆ ವಿಪಕ್ಷ 
ಕ್ಷತ್ರಿಯಪರಾಕ್ರಮಾಕರ್ಣನೋದಿರ್ಟ್ಯೊಳಕ್ರೋಧದೊಳಳೀಕಭ್ರುಕುಟಯು 
ಮನರ್ಥಕಲಲಾಟತ್ರಿಪತಾಕೆತ್ಚೆಕೆಂ ಅಪಾರ್ಥವಿಲೋಹಿತವಿಲೋಚನ 
ರುಚಿಯುಂ , . . ತಕ್ಕುದೇ ಆದಿಪು. ೧೪-೮೧ ವ). 
[ಅಳೀಕ (ಎ ಅಲೀಕ) ಹಹ್ರುಕುಟ) 


ತಾಣದ ಅಹಾ 


0 


ತಿಕ 


40 


೫.೨೮ 


ಹಿ ರಾ 


ಅಳುಂಬ 


ಅಳೀಕಮಿತ್ರ (ನಾ). ಕಪಟ ಸ್ನೇಹಿತ; ತೋರಿಕೆಯ ಸ್ನೇಹಿತ: ಜನಿ 
ಯಿಸಿದಂದುತೊಟ್ಟಿ ಗಲದಾತನನಿಂತಿರಗಲ್ಲ ಪಾಪಕರ್ಮನನವಿವೇಕಿಯಂ 
ಗುಣವಿಹೀನನನೆನ್ನನಳೀಕಮಿತ್ರನಂ ನೆನೆಯದೆ ನಿಂದೊಡಂ (ಕಾದಂಉ. 
೪೫೨). [ಅಳೀಕ (ಎ ಅಲೀಕ) + ಮಿತ್ರ) 

ಅಳೀಕಸೊಬಗು (ನಾ). ಹುಸಿ ಸೊಗಸು; ಮಿಥ್ಯಾಸೌಂದರ್ಯ: 
ಬೆಸನಕ್ಕಾಗರಮಾದಳೀಕ ಸೊಬಗಿಂ ಕೂರ್ತಂದದಿಂ ಮತ್ತೆ ಪತ್ತಿಸಲೆಂ 
ದಾಟಿಸಿ ಬಂದಪಂ (ಕಾದಂಉ. ೬೨). [ಆಳೀಕ (ಎಆಲೀಕ) + ಸೊಬಗು] 

ಅಳು "ಅಟ್‌? ನೋ. 

ಅಳ್ಕು "ಅಟ್‌? ನೋ. | 

ಅಳ್ಳು (ನಾ). ಒಂದು ಬಗೆಯ ತೆರಿಗೆ: ಪೂರ್ವಾಯ ಅಪೂರ್ವಾಯ 
ಅಳುಯನ್ಮಾಯ ಯೇನೂ ಇಲ್ಲೆಂದು ಧಾರಾಪೂರ್ವಕೆ ಮಾಡಿದ ಧರ್ಮ 
(ಎಕ. ೪11, ಶಿವಮೊ. ೬೮-೩ ; 1313); ಅ ಮನೆಗೆ ಸೇಸೆ ಸಿದ್ಧಾಯ ಅಳು 
ಅಂನ್ಮಾಯ ಏನು ಬಂದಡೆಯು ಆ ಊರ ಸಮಸ್ತ ಪ್ರಜೆಗೌಡುಗಳು 
ತೆಜುವರು (ಮೈ ಆರಿ. ೧೯೪೩ ; ೧೪-೧೫ ; 1318). “ಅಳಿಪ್ರು' ಪರಾ. 

[ಆ ಅಳ) 

-ಅಳ್ಕು "-ಅಳ್‌' ನೋ. 

ಅಳುಂಕು, ಅಳಂಕ್ಕು (ಕ್ರಿ). ಅಲುಗಾಡು; ಚಂಚಲವಾಗು : ನಿಮಿ 
ರ್ದುವು ಪೊಳೆದುವಳುಂಕಿದುವಮರ್ದುವು ಚುಂಬಿಸಿದುವಬ್ಬದುವು ಸಂಭ್ರ 
ಮದಿಂ ಸಮದೃಷ್ಟಿಯಾಗಿ ಸಿಲ್ಫಿ ದುವೆಮೆಯಿಕ್ಸಲ್ಮಆಕೆದುವವಳ ಧವಳ 
ಕಟಾಕ್ಷಂ (ಶಮದ. ೨೨೫ ಪ್ರಯೋ). ಅಳೆಂಕ್ಕು : ಕೊಡದಲ್ಲಿ ತುಂಬಾ 
ನೀರಿದ್ದರೆ ನೀರು ಅಳಂಕಿ ಚೆಲ್ಲಿಹೋಗುತ್ತದೆ (ರೂಢಿ). "ಅಲುಂಗು' 
ಪರಾ. (ಜೀ. ॥ ತುಳು. ಅಳಂಕು] 

ಅಳುಂದಾರೆ (ನಾ). ಕಣ್ಣೀರಿನ ಧಾರೆ; ಅಶ್ರುಪ್ರವಾಹ : ಅಳುವು 
ಬಂದು ಅಳುಂದಾರೆಯು ಹರಿಯಿತು (ದೇನೀಚೌ. ೧೪೮). 

[ಅಳ್ಳು (ಆ ಅರ್ಜ್‌) + ದಾರಕ್ಕೆ] 

ಅಳುಂಬ, ಅಳುಂಬು (ನಾ). ೧. ವೆಗ್ಗಳ; ಅತಿಶಯ; ಅಧಿಕ್ಯ; 
ಅಸಾಧ್ಯ; ಅಶಕ್ಯ: “ಯಥೇಷ್ಟಮಳುಂಬಂ? (ಕರ್ಣಾನಿ. ೩೫); 
“ ಅಗುಂದಲೆಯಣಿಯರಮಳುಂಬವೆಂಬಿವುಗಳಕ್ಕಧಿಕ ಭಾವದೊಳ ಗೆ? 
(ಕಶರ, ೬); ಪೊಗಬಲ್ಯಳುಂಬಮಪ್ಪೊಳ್ಳುಗಳನೆ ತನಗವನೆ ಸಾ(ಶಾ) 
ಶ್ವತಂ ಮಾಡಿ (ಇಆ. ೫೫, ೬೯-೭; ಸು. 900); ಪೊಗರ್ತೆಗಳುಂಬಂ 
(ಎಇ. 2೭11, ೩೩೧-೩೧; 929); ಅಳತೆಗೆ ತೂಕಕ್ಕೆಣಿಕೆಗೆಯೊಳಗಾದುವು 
ಸಕಳವಸ್ತುಗಳ್‌ ಭುವನಜನಕ್ಕಳೆಯಲ್‌ ತೂಗಲೈಣಿಸಲ್ಯಳುಂಬಮೆನಿಸಿ 
ದುವು ನಿನ್ನ ಗುಣಗಣಮರ್ಹಾ (ಆದಿಪು. ೧೦-೫೩) ; ಪಗೆಯೊಡ್ಡು ಗೆಲ 
ಲೃಳುಂಬವೆಂಬಿನಿತುವರಂ ಮನಕ್ಕೆ ನಿಮಗತ್ತಳಗಂ ಬರೆ ಮತ್ತೆ ಮಾಣ್ಬೆನೇ 
(ಪಂಪಭಾ. ೧೧-೮೮) ; ಅಳುಂಬಮಾಗಿರ್ದ ಮೂತ್ರಕೃಚ್ಛ 0 ಕಿಡುಗುಂ 
(ಲೋಕೋಪ. ೯-೧೩೪) ; ಒಪ್ಪುವೊಳ್ಬಿಡಿಯೆ ತಿೀವಿ ಪೊಗಟಿಕ್ಕೆಗಾದಮ 
ಳುಂಬಮಾಗಿಯುಂ (ಕಾವ್ಯಾ ನ. ೬೦); ಮುನೀಶ್ವರನ ಮಹತ್ವಮಂ 
ಗಣಿಯಿಸಲ್‌' ಫಣಿಪಂಗಳುಂಬಮಲ್ಲವೇ (ಕುಸುಮಾ. ೧-೧೩೫) ; ಪಾಟಳಿ 
ಗಳೆಸಕದಿಂ ನಿಂಬೆಗಳಳುಂಬದಿಂ ಮಾಟುವಡೆದೆಸೆವ ಸುರಹೊನ್ನೆಯ 
ಕದಂಬದಿಂ (ಉದ್ಭಟ. ೩-೯೩); ಆಕೆಯ ಮೆಯ್ಬಿಸುಪೇನಳುಂಬನೋ 
(ಕಬ್ಬಿಕಾ. ೩೧೩); ಇಂತು ನೆಗಟಕ್ತಿ ಗಂ ಪೊಗಲಕ್ತಿಗಮಳುಂಬಮಪ್ಪ ಧರ್ಮ 
ತತ್ಪರತೆಯಿಂ (ಪುಸ್ಪಪು. ೩-೧೧೪ ವ); ಥೀಬ್ಬಿನರಸು ಅರಿಯೊಮರ್ಮೆ 
ಚೌಗುಗಳೆಡೆಪಡಗು ಪಳಕೆಯಾಳ ನೆರವಿ ಎಣಿಕೆಗಳುಂಬ (ಪಾರಸಿ. 
೩-೭೦). ೨. ಮನೋಹೆರವಾದುದು: * ಪೆಂಪೆಯ್ದೆ ನಾಡೆ ಕೆನ್ನಂ 
ಸೊಂಪಂದಮಳುಂಬ ಪೆರ್ಚುಗೆ” (ಕವಿಕಂ. ೧೧೯); ಚಿತ್ರಪತ್ರಂಗಳ 
ಳುಂಬಮಾದ ಫೊಂಬಾಟ್‌ಯ ಕಂಬಂಗಳ್‌ (ಚಂದ್ರಪು. ೭-೯೫ ವು). 


ಅಳುಂಬಂ 


೫೨೯ ಅಳುಮುಖ 


೩. ಆಶ್ರಯ; ಆಸ್ಪದ: ಮಹಿನೆಗಳುಂಬನಾದ ಒಂದು ಮಾನುರನ  ಅಳುಗಜಗುಳು (ನಾ). ಅಸ್ತವ್ಯಸ್ತ (9) ; “ವ್ಯರ್ಥವಾದ ಹರಟಿ? 


ಸೆಚಿಲಂ NE (ದಕಕು. ೬-೨೬ ವ). (ಗು). ೪. ಅತಿಶಯ 
ವಾದ; ಹೆಚ್ಚಿನದಾದ : ನೆರೆದ ಕನ್ಯಾಕದಂಬದೊಳಳುಂಬನಿಭವದಿಂ | 
ನಿಜತನೂಜಂಗತಿ ಮುದದಿಂ ಪರಿಣಯನಂ ಮಾಟ್ರುದುಂ (ನೇಮಿಪು. 


| (ಸಮ್ಯಕಾ. ಕೋಶ) ; ಬಳಿಕ ಬಲ್ಲಾಳಿಟ್ಟಿಗೊಂಡಂತೆ ಯಮದಂಡನ:ಳಿವು 
ತನಗಿನ್ನಿಲ್ಲ ಕಟ್ಟೊಡೆಯನೇ ಪಿರಿದು ಮುಳಿದೆನೆನುತಿರಲು ಮಜುದಿನದೊ 
|. ಳವನಂ ಕರಸಿ ಕಳ್ಳರಂ ತರ್ಪುದರ್ಕೆ ಅಳುಗಜಗುಳಂ [ಪಾಠಾಂ, ಅಳುಗು 


೨೨೪೨ ವ); ಇತ್ತಲಳುಂಬ ಭಟಕೋಳಾಹಳದಿ ಮರಳಿದರು ಪುರಿಗೆ, 5; ಜಳುಗಂ]ಮಾಡಿಕೊಂಡೆಯಲ್ಲಾ ಎನಲ್‌ (ಸಮ್ಯಕಾ. ೨-೪೯). 
(ಸಾಳ್ವಭಾ. ೧೩-೨೪). ಅಳುಂಬು : ೧. ಸೊಗಯಿಪುದು ಪರಿಸ್ಫುರಿತ| : [ಅಳುಗ್ಯ + ಜಗುಳು] 
ವರಭರ್ಮಹರ್ಮ್ಯೋತ್ಕರದಿಂ ಭೋ ಗಪುರಮೆಂಬುದಿಂಬಿನಳುಂಬಿಂ!  ಅಳುಗು (ಕ್ರಿ). ಮಿನುಗು; ತೊಳಗು (?) : ಘನಮಾಯದಿಂ ನಿಶಿಯು 


(ನೇಮಿಪು. ೨-೮೧). 
ಅಳುಂಬಮುಂ ತುಂಬಮುಮಾಗು - ಅಧಿಕವೂ ಪೂರ್ಣವೂ ಆಗು: | 


| |. ಅವನಿಯನು ಮುಸುಕಿ ತಾಕೆಗಳುಯಳುಗಿದವು ವಾರೆಯಾದವು ಪಕ್ಷಿ ಜಾರ 
i ಚೋರರುಯಲ್ಲಿ ಮಾರಿ ತಾ ನಡಿಯೆ (ಯನಳ. ೭೧). [2] 


ಬಿಳಿಯ ಕಂಜದ ಬಣ್ಣಮುಮೊಂದಳುಂಬಮುಂ ತುಂಬಮುಮಾಗೆ ತಿಂಬಿ | ie ಅಳುಗುನ್ನಿ (ನಾ). =ಅಳುಗೂಸು: ಈ ಅಳುಗುನ್ಸಿ ಯನ್ನು ಕಟ್ಟ ಕೊಂಡು 


ದುದು ಕಟ್ಟಲೆಗಂ ಶಶಿಕಾಂತಿಗಳ್‌ (ಲೀ ಲಾ:ವ. ೫-೬೨); ಪೊಗಲಕ್ಷಿ 


ಗಳುಂಬಮುಂ ತುಂಬಮು ಮಾದ ಮಜ್ಜನಮಂಡಪದ ತೋರಣ; 


ದ್ವಾರೋಪಕಂಕಡೊಳ್‌ (ಅನಂಪು. ೫-೫೩ ವ). 
[ದೇ ॥ ತಮಿ, ಅಟುವಂ ಇ ಅಧಿಕ್ಯ, ವಿಸ್ತಾರ] 


ಅಳುಂಬಂ (ಅ). ಅತಿಶಯವಾಗಿ ; ಹೆಚ್ಚಾಗಿ: ಆದುದಳುಂಬಂ ಮನ | 15 
ದೊಸಗೆ ಕೊಂತಿಗಂ ತತ್ಪತಿಗಂ (ಪಂಸಭಾ. ೨-೨) ; ಇನಬಿಂಬಂ ಕಣ್ಣ | | 
ಳುಂಬಂ ತೊಳಗಿ ಬೆಳಗೆ (ಕಾದಂಪೂ. ೩೫೪) ; ಉರಿಯುಂ ಫೊಗೆಯುಂ | i 
ನೆಗೆಯುತ್ತಿರೆ ಸುಯ್ಕೊಳೆ ಕೂಡೆ ಭೀಕರೋರಗಚಯಮಂಬರದೊ | | 
ಳಳುಂಬಂ ಪರ್ವುತ್ತಿಕೆ ಬರೆ ದರ್ವೀಕರೋಗ್ರಬಾಣಂ ನಭಮಂ (ನೇಮಿ. | | 
೧೨-೨೪೫) ; ತುಂಬಿ ತಾವರೆಗೆಣಗುವಂತಿರಳುಂಬವೆಣಗಿ ಬಳಿಕ್ಕೆ ಮುನಿಪಾ |20 | ಅಳುತ್ತ (ನಾ). ಹರಹು; ವಿಸ್ತಾರ (?): ಮುಡಲು ಆ [ಜೆ]ಯ ಗದ್ದೆ 
ದಾಂಬುಜದ ಕೆಲದಲ್ಲಿ ಮೈಯಿಕ್ಕಿ ದನು (ಸಾಳ್ವಭಾ. ೫-೪೧) ; ಕುಸುಮ 

| 
| 


ವಿಸರದಿಂದೆ ದಂಡೆಗಳನಳುಂಬಮಲಂಕರಿಸಿ ಪೂಜಿಸಿ (ವೃಷವಿ. ೨೯-೭೧ ವ). 
[ಆ ಅಳುಂಬ) 
ಅಳುಂಬಿಸು (ಕ್ರಿ). ಅತಿಶಯವಾಗು; ವಿಸ್ತಾರವಾಗು : ಕೆಳರ್ದೊಡೆ 


ಸಿಂಗದೆಬ್ಬರಮರಲ್ಲೊಡೆ ಮಾರಿಯ ಮೂರಿ ಕೋಪದಿಂದಳುರ್ದೊಡೆ |26 
ಕಾಡಗಿಚ್ಚಿನ ಮೊಗಂ ಬಲಸಂದೊಡೆ ಕಾಲಮೃತ್ಮು ನೆಗ್ಗಳಿಸಿ ಬಗುಳ್ಳೊ | | 
ಡರ್ಣವನಿನಾದಮಳುಂಬಿಸಿ ನೀಳ್ದು ಗಂಟಲಿಂದೊಳರ್ದೊಡೆ ರಾಹುವಿಂ 


ದೊಗರನೆಕೃಲವಂದಿಗೆ ತಕ್ಕುದುರ್ನಿಪಾ (ಸೂಕ್ತಿಸು. ೩-೯೯). 
[ಅಳುಂಬ + -ಇಸ್ಕು] 
ಅಳುಂಬು "ಅಳುಂಬ' ನೋ. 
ಅಳುಕಿಸು "ಅಳ್ಳಿಸು' ನೋ. 
ಅಳುಕ್ಕು "ಅಳು? ನೋ. 
ಅಳುಕ್ಕು (ಕ್ರಿ). ಮುಳ್ಳು ಚುಚ್ಚಿ ಮಿಡಿ, --ದುಡಿ, ನೋಯು : 
ಕಾಲಲ್ಲಿ ಮುಳ್ಳು ನಟ್ಟು ಆಳುಕುಶ್ತಿ ದೆ (ರೂಢಿ). [1] 


' ಅಳುಗುಳಿ (ನಾ). ಅಳುವುಜೀ ಸ್ವಭಾವವಾಗುಳ್ಳ ವ್ಯಕ್ತಿ: ಅವನು 
| ಹಿಂದಿರುಗುವಾಗ ಶೋಕವಸ್ತ್ರ ಧರಿಸಿದ ಆಳು ಗುಳಿ ಹೆಂಗಸೊಬ ಳನ್ನು 
ಕರೆತಂದನು (ಪುನರು. ೩೪೫). [ಅಳ್ಳು (< ಅಟ್‌) + -ಕುಳ್ಳಿ] 
ಅಳುಗೂಸು, (ನಾ). ಅಳುವುಡೀ ಸ್ವಭಾವವಾಗಿರುವ ಕೂಸು; 
ಅಳುವ ಮಗು: ಆಯೆಂದು ಅಳುಗೂಸು ಜೋಯೆಂದು ತೂಗಿದಕೆ 
ತಾಯ ಹಂಬಲವ ಮಅಕಿಸುವುದು ಶಿಶು ಗಾನದಾಯತವ ನೋಡ 
(ಸರ್ವಜ್ಞ. ೧೩೩೩). [ಅಳ್ಳು (೮ ಅಯ್‌) * ಕೂಸು) 
ಅಳುಗೊಸ್ಕು "ಅಳಿಕೂಸು' ನೋ. 


| ಎಲ್ಲಿಗೂ ಹೋಗುವಂತಿಲ್ಲ (ರೂಢಿ). [ಅಳ್ಳು ತೆ Ws ಕುನ್ನಿ) 


ತೆಂಕಲು ದಾಷವ ಶ[ಟಿ]ಯ ಅಳುತ್ವ ಹಿತ್ತಿಲುಗಡಿ ಪಡುವಲು ಬೇಲೆ 
ಬಡಗಲು ಅಗ್ರದ ಹಿತ್ತಿಲು ಇಂತೀ ನಾಲುಕು ಗಡಿಯಿಂದ ಒಳಗುಳ 
ಮನೆ (ಕಇ. 1, ೫೫-೧೪ ; 1433). 
[?. / ತಮಿ. ಅಟುವಂ - ಹರಹು, ವಿಸ್ತಾರ] 
ಅಳುದನಿ (ನಾ). ಅಳುವ ಧ್ವನಿ; ನೋವಿನ ಧ್ವನಿ: ನನ್ನಿಂದಾಗದು 
ನನ್ನಿಂದಾಗದು (ಅಳುದನಿಯಿಂದ) ಹಾಳು ಮಂತ್ರಿಯ ಸೇನೆ ಸಾಕೆಂದಿಗೆ 
:  (ಚಂದ್ರಸ. ೨೫). [ಅಳ್ಳು (೮ ಅಟ್‌) * ದನಿ] 
| ಅಳುಪ "ಅಳಿಪ' ನೋ. 
ಅಳುಪು, "ಅಟಾಫ್ರ್ಯು' ನೋ. 
30, ಅಳುಪು "ಅಳಿಪ್ಪು' ನೋ. 
| | ಅಳುಪು "ಅಳಿಪ್ರ್ಯ' ನೋ. 
| ' ಅಳುಬುರಕೆ "ಅಳುಬುರುಕ' ನೋ. 
| | ಅಳುಬುರುಕೆ, ಅಳುಬುರಕ (ನಾ). ಯಾವಾಗಲೂ ಅಳುವುದೇ 
| | ಸ್ವೈಭಾವವಾದ ವ್ಯಕ್ತಿ; ಗೋಳುಕರೆಯುವ ವ್ಯಕ್ತಿ : ಅಳುಬುರುಕ 


ಅಳುಕು. (ಕ್ರಿ). (ಉಕ). ಆಳಿಸು; ಒರೆಸು : ನೀರು ಬಿದ್ದು ಅಕ್ಷರ | 156 | ಮಡಿವಂತರ ಗೊಡವೆ ತಿಂಮನಿಗಿಲ್ಲ (ತಿ೦ಮತ. ೮); ಬೆದರಿಕೆಯು 


ಗಳೆಲ್ಲ ಅಳುಕಿಹೋಗಿವೆ (ರೂಢಿ). ([?. / ತೆಲು. ಅಲುಕು- ಸಂಸ 
ಅಳುಕ್ಕು ಅಳು, ನೋ. 


__ನೋವು ( (3. ಈ ವ 


ಅವರನ್ನು ಅಳುಬುರುಕರನ್ನಾಗಿ ಮಾಡಿತು (ಮಣಿಸ. ೫೩) ; ಇದೆಲ್ಲಿಯ 
ಅಳುಬುರುಕ ವೇದಾಂತ ಕಲಿತಿರಿ (ಕೃತಕ. ೧೫೧). ಅಳುಬುರಕ ; 
ಅಳುವವರನ್ನೂ ಅಳುಬುರಕರನ್ನೂ ಕಂಡರೊ ನನಗೆ ಬಹಳ ಸಿಟ್ಟು 
(ಮೇದಿಮ- ಜ್ಯ [ ಅಳ್ಳು (< ಹ -ಪುರುಕ] 


ಅಳುಕ್ಕು (ನಾ). ಮೋಸ; ವಂಚನೆ (?): ಕಳವಳದ ನೆಲೆ ಭಯದ ' 40 'ಅಳುಬೇನೆ (ನಾ). (ಉಕ) ೧. ಹೆರಿಗೆ ಸಮಯದಲ್ಲಿ ಬರುವ 


ಜನ್ಮಸ್ಥಳ ವಿಷಾದದ ಪೇಟಿ ಖಾತಿಯ ನಿಳಯ ಖೋಡಿಯ ಕಟಕ ಭಂಗದ | ನೋವು. ೨. ಗೋಳಾಟ; ದುಃಖ. [ಅಳ್ಳು (ಆ ಆಯ್‌.) + ಬೇನೆ] 
ಸಂಭನಸ್ಥಾನ ಅಳುಕಿನಂಗಡಿ ಹಳುವಿನಾಡುಂಬೊಲ ನಿರೋಧದ ಶಾಲೆ | | ಅಳುಮುಖ (ನಾ). ಅಳುವಿನಿಂದ ಕೂಡಿದ ಮುಖ: ಮನೆಯಲ್ಲಿ 
ದುಗುಡದ ಕಳನೆನಿಸಿತೀ ನಗರಿ ಈಗಲು ಪಾರ್ಥ ಕೇಳೆಂದ (ಕುವ್ಯಾಆ. | | ನನ್ನ ಆಳುಮುಖ ನೋಡಲಾರದೆ ಅವರು ಹೆಚ್ಚಾಗಿ ಸ್ನೇಹಿತರ ಜೊತೆಗೆ 
೧೨-೫); ವಿನತಾದೇವಿಯರ ತಾನಳುಕಿನಲಿ ಸೋಲಿಸಿಯೆ ಸನತಿಯ| ತಿರುಗಾಡ ಹತ್ತಿದರು (ಕುಂಕುಮ. ೮೮) ; "ಹ್ಲ್ಯೂ ಏನಿಲ್ಲ ಸುಳ್ಳೀ ಸುಳ್ಳು” 
ನೊಲಿದು ತೊತ್ತಾಗಿರಿಸಿಕೊಂಡಳು ತನ್ನ ಮಂದಿರಕೆ (ಸಂಭಪ. ೫-೫೧). |45, ಎಂದು ಅಳುಮುಖ ಮಾಡಿಕೊಂಡ (ಹೊಸಕ್ತಿ. ೧೧೭). 

[ಆ ಸಂ. ಅಲೀಕ] | [ಅಳ್ಳು (ಆ ಅಟ್‌) * ಮುಖ] 


34 


ಅಳುಮೊಗ ೫೩೦ ಅಳುನೆ 


ಅಳುಮೊಗ (ನಾ). - ಅಳುಮುಖ: ಎಣ್ಣೆ ಕಾಣದ ಕೂದಲು, ಆಳು | ದೋರ್ದಂಡದಳುರ್ಕೆಯಿಂ ಸುರರನಂಡಲೆದಂ (ನೇಮಿತ. ೩-೪೨) ; ಕೇಸರಿ 
ಮೊಗ, ವೇದನಾಯುಕ್ತ ಹೃದಯ. ಎಲ್ಲಕ್ಕೂ ಮಿಗಿಲಾಗಿ ಹಸಿದ ಹಿಮಸಂಗಮಕ್ಕಗಿದಳುರ್ಕೆಯನೊಕ್ಕು ಕರೀಂದ್ರಸಪಾರ್ಶ್ವಮಂ ಗಿರಿಯ 
ಹೊಟ್ಟಿ! (ಮುಂಗಾಮು. ೩೧). [ಅಳ್ಳು (ಆ ಆಟ್‌) + ಮೊಗ] ನಿತಂಬಮೆಂದು ಗಡ ಸಾರ್ದು ನಿಕುಂಚಿತಗಾತ್ರಮಿರ್ದುದು (ಕಾವ್ಯಸಾ. 
ಅಳುಮೋರೆ (ನಾ). - ಅಳುಮುಖ: ಪ್ರಸನ್ನವಾದ ಮುಖಮುದ್ರೆಯು | ೬೯೦). [ಅಳುರ್‌, + -ಕ್ಕೆ) 
ನಷ್ಟವಾಗಿ, ಅದು ಸೌಂದರ್ಯಹೀನವಾಗಿಯೂ ದುಃಖಿಯಾಗಿಯೂ ! 5| ಅಳುರ್ಕೆಗಬ್ಬಲೆ (ನಾ). ಹೆಚ್ಚಾದ ಕತ್ತಲೆ; ಅತಿಶಯವಾದ 
ಮತ್ತು ಅಳುಮೋರೆಯಾಗಿಯೂ ತೋರಹತ್ತುವುದು (ಬ್ರ ಹ್ಮಜೀ. ೧೮); | ಕತ್ತಲೆ: ತುಡುಗೆಯ ಕೆಂಬರಲ ಪಸುಳೆವಿಸಿಲೊಳಂ ಕಡೆಗಣ್ಣ ಕಾಂತಿಯ 


ಪ್ರಕೃತಿಯೇ ಅಳುಮೋರೆಯನ್ನು ತಾಳುತ್ತದೆ (ಜ್ಯೊ (ತಿರಿ. ೭೧); 
ಅವಳ ಹಿಂದುಗಡೆ .. ..ಅಳುಮೋರೆಯ ಸಣಕಲು ಮೆಯ್ಯ ಬಸರಿ 


ಕಡುವೆಳದಿಂಗಳೊಳೆಂ ಮುಡಿಯಕರ್ಪಿಟ್ಟಳುರ್ಕೆಗಟ್ಹಲೆಯೊಳಂ ಮನಸಿಜ 
ಮಹೇಂದ್ರ ಜಾಲಮೆಂಬ ಲೀಲೆಗಾಲಂಬನಾಗಿ (ಅನಂಪು. ೨-೨೦ ವ). 


ಯೊಬ್ಬಳು ನಿಂತಿದ್ದಳು (ಪುನರು. ೧೪೨). [ ಅಳುರ್ಕೆ + ಕ್ತಲೆ) 

[ಅಳ್ಳು (ಆ ಅಲ್‌) * ಮೋರೆ (ಆ ಮೋಜಕ)] 10| ಅಳುರ್ಕೆಗಿಡಿಸು (ಕ್ರಿ). ಶಕ್ತಿಗುಂದಿಸು; ಭವಪಾಶಮಂ ಪಜಃಪಡಿಸಿ 

ಅಳುರ್‌,, ಅಳುರು (ಕ್ರಿ). ೧. ಆವರಿಸು; ವ್ಯಾಪಿಸು; ಹರಡು: ವಿಮೋಹಮನಳುರ್ಕೆಗಿಡಿಸಿ ನರೇಂದ್ರಂ (ಪುಸ್ಪಪು. ೧೩-೭೫). 

« ಅಳುರ್‌- ಆವರಣೇ (ಮುತ್ತಿ ಕೊಳ್ಳು)” (ಶಮಧಾ); ಬಳೆದ ತಮಮೆಂಬ [ಅಳುರ್ಕೆಗಿಡು + -ಇಸ್ಕು] 
ಕರಡಮನಳವಲ್ಲದೆ ಸುಟ್ಟು ಕಿಡಿಸಲೆಂದಜನುದಯಾಚಲದೊಳ್‌ ತಗುಳ್ಳಿ | | ಅಳುರ್ಕೆಗಿಡು (ಕ್ರಿ). ಶಕ್ತಿಗೆಡು; ವ್ಯಾಪ್ತಿಯನ್ನು ಕಳೆದುಕೊ: 
ತಳ್ಕೊಡನಳುರ್ವ ದವಾಗ್ನಿಯಪೊಲರ್ಕನುದಯಂಗೆಯ್ದ್ಣಂ (ಕಾವ್ಯಸಾ. ಕೆಡೆದಂ ಪದ್ಮಜನಾಸನಾಂಬುರುಹದಿಂದಾಗಳ್‌' ಸುರೇಂದ್ರಾಚಳಂ ನಡುಗಿ 
೮೭೧ ಶೂದ್ರಕ) ; ಒಡನಳುರ್ವ ಕೋಪದಿಂ ಕಣ ಕಿಡಿಯಂ ಕೆಂಡಮುಮ |15 ತ್ತರ್ಕನಳುರ್ಕೆಗೆಟ್ಟು ನಭದಿಂ ತೂಳ್ಡಂ (ಪಂಸಭಾ. ೧೦-೨೬) ; ಬಳಕೋ 
ನುಗುಟ್‌ ಮುಳಿದಂ ಭರತಂ (ಅದಿಪು. ೧೨-೮೭) ; ಮುನಿನಿವಹಮಾಅ ಳಾಹಳದಿಂ ವಿಯಚ್ಚರಗಣಂ. .. ಅಳುರ್ಕೆಗೆಟ್ಟು ಕಿವಿ ಶಬ್ದಂಗೆಟ್ಟು 
ಲಿಕ್ಕಿದ ತನುತರಕಾಷಾಯವಲ್ಯವಸನಂಗಳನಂದೆನಸುಂ ತಾಳ್ವಿದು ನೆನೆ ನಿಲ್ವನ್ನೆಗಂ (ಜಗವಿ. ೭-೪೧). [ಅಳುರ್ಕೆ + ಕಿಡು (೮ ಕೆಡು)] 
ಬೈಗಿನ ಕೆಂಬಿಸಿಲಳುರಲೆಸೆದುವಾಶ್ರಮ ತರುಗಳ್‌ (ಕಾದಂಪೂ. ೨೭೫); | | ಅಳುರ್ಕೆಗುಂದು (ಕ್ರಿ). ಶಕ್ತಿಕುಗ್ಗು: ಕರಣಗ್ರಾಮಮಳುರ್ಕೆಗುಂದಿರೆ 
ಒಡನಳುರ್ವ ಮಾಗೆಯ ಹಿಮಕ್ಕೆ (ಕುಸುಮಾ. ೭-೧೨) ; ದುಂದುಭಿ ಮನಂ ಭ್ರೂ ಮಧ್ಯದೊಳ್‌ ಸಯ್ತು ತಳ್ಲಿರೆ... ಏಂ ಕರಮೊಪ್ಪಿರ್ದನೊ 


ಕಹಳಾಬಹುಳರವಂ ದೆಸೆಗಳನಳುರೆ (ದಮಸ್ಟ. ೪-೨) ; ತನುವನಳುರಲೈ |20 | ಪುಷ್ಪದಂತಮುನಿಪಂ (ಪುನ್ಪಪ. ೧೪-೩೧). [ಅಳುರ್ಕೆ + ಕುಂದು) 
ಜುಮ್ಮನೆ ಸಾಂದ್ರಪುಳಕಾವಳಿ (ಕೀಷರಾ. ೭-೫೨). ೨. ಸುಡು; ದಹಿಸು: ಅಳುರ್ಕೆಗೊಳ್‌ (ಕ್ರಿ). ಆವರಿಸು; ಹರಡು; ವ್ಯಾಪಿಸು : ಜಲಜಲ' 
ಜ್ಞ್ಞಾನಮಯಂ ತೇಜೋನಿಧಿ ತಾನಿರ್ದಂ ತಾಯ ಗರ್ಭದೊಳ್‌ ಹೀಡೆಯ ನೊಟ್ಕುತಿರ್ಪ ಪರಿಕಾಲ್‌ ಪರಿಕಾಲೊಳಳುರ್ಕೆಗೊಂಡ ನೆಯ್ದಿಲ ಪೊಸ ಪೂ 
ನಂತೇನಂ ಮಾಡಿದನಿಲ್ಲ ಕೃಶಾನುವ ನೆಆಲಳುರದಂತೆವೊಲ್‌ ಕನ್ನಡಿಯಂ | (ಪಂಪಭಾ. ೧-೫೨). [ಅಳುರ್ಕೆ + ಕೊಳ್ಳ್‌) 

(ಆದಿಪು, ೭-೩೨) ; ಅಳುರದು ಕಿರ್ಚು ಮುಟ್ಟದು ವಿಷಾಹಿ (ಅಜಪ.| | ಅಳುರ್ಕೆವೆಯು (ಕ್ರಿ). ೧. ಅತಿಶಯವಾಗು; ಹೆಚ್ಚಾಗು: ಮುಕುಂದಂ 
೧-೩೬). ಅಳುರು: ೩. ಚದುರಿಹೋಗು : ಅಶೇಷ ಖಚರನಿಕರಂ |25| ಸಭಾಂತರಮಂ ಪೊಕ್ಕನಳುರ್ಕೆವೆತ್ತದಟಂ (ನೇಮಿಪು. ೬-೧೧೭). 


ನಿನ್ನಭ್ಮುದ ಯ ದಿನ ಲಾ ಗುಂ ಚಂದ್ರಮನುದಯದಿನಳುರುವವೊಲತುಳ ೨. ವ್ಯಾಪ್ತಿಯನ್ನು ಪಡೆ; ಅತಿಶಯತ್ವವನ್ನು ಹೊಂದು: ಆಖಂಡಳಂ 

ತಿಮಿರಪ್ರಸರಂ (ಶಾಂತಿಪು. ೨-೬೮). [ದೇ. ॥ ತೆಲು, ಆಲಮು] ಸಹಸ್ರಮಯೂಖನ ತೆಣದಿಂ ಪ್ರಕೀರ್ಣಪಾದನ್ಮಾಸಂ ವ್ಯಾಖಂಡಿತ 
ಅಳುರ್ಕ್‌ (ನಾ). ವ್ಯಾಪ್ತಿ; ವಿಸ್ತಾರ: ಬೆಳರ್ತ ಬೆಳರ್ವಾಯ್‌ ಕರಂ ಮೆನಿಸಿದ ವೈಶಾಖಸ್ಥಾ ನದೊಳಳುರ್ಕೆನೆತ್ತೆ ಸೆದಿರ್ದಂ (ಪುಸ್ಪಪ. ೧೨-೨೯). 

ಪೊಳೆವಪಾಂಗೆ ಕಣ್ಣಿಂದಳುರ್ತುಳುಂಕೆ ನಿಡುವುರ್ವುಗಳ್‌ ಫೊಡರೆ... [ ಅಳುರ್ಕೆ + ಪೆಲು,] 

ಪಿಡಿದು ಮೆಟ್ಟುವಳ್‌ ನೋಟ್ಬಿರಂ (ಪಂಪಭಾ. ೪-೮೯). [£ ಅಳುರ್‌)] |3| ಅಳುರ್ಚು (ಕ್ರಿ). ವ್ಯಾಸ್ತಿಯನ್ನುಂಟುಮಾಡು ; ಹರಡು: ಜಯಮಂ 
ಅಳುರು "ಅಳುರ್ಕ್‌' ನೋ. ಬಯಸುವಡೆರಿಮಾರಿಯನಾವರ್ತಿಸಿದರೆಂಬ ನಾಣ್ಮುಡಿಗಮಳುರ್ಚಿಯೆ 
ಅಳುರ್ಕೆ (ನಾ). ೧. ಆವರಿಸುವುದು; ಹರಡುವುದು; ಅತಿಶಯ ನಿನ್ನೊಳೆಡಆಕಿ ತನಗಜಕಿಕೆಯ ಮಿಟ್ಟುವನಿಂತು ತಂದುಕೊಂಡರುಪೊಳರೇ 

ವಾಗುವುದು : “ಅಳುರ್ಕೆಯೆಂದುಂ ದಳ್ಳಿಸಿತೆಂದುಂ ಆವರಿಸಿದುದುಂ” (ಶಾಂತಿಪು. ೩-೭೨). [ಅಳುರ್‌, + -ಚ್ಚು) 


(ಕಶಸಾ. ೨೩-೪೮೭) ; ಮಿಟ್ತುದೇವತೆಯನಟ ಕಲಳುರ್ಕೆಯಿನಪ್ಪುವಂತೆ | | ಅಳುವೆ, ಅಳವೈ, ಅಳಿವೆ (ನಾ). ನದಿಗಳು ಸಮುದ್ರಕ್ಕೆ ಸೇರುವ 
ವೋಲ್‌ (ಸಂಪಭಾ. ೨-೧೮) ; ಭೀಷಣಮತಿರಾದ್ರಮದ್ಭುತಮಗುರ್ವ್ವಿನ 55 | ಪ್ರದೇಶ; ನದಿಯ ಮುಖ: ಬಸಲೂರೆ ಅಳುವೆಯ * x * ಹಸರಕೆ 
ತೇಜದಳುರ್ಕೆ ಧಲ್ಲನ (ಸೌಇಇ. 2೭॥-1 ೫೨-೧೦ ; 1007); ಈತನ ಪರಾ| | 7೫೫2೭ ಯ ಒಳಗಿಂದ ಹೋಹಂಥಾ ಸರಕಿಗೂ ಒಬ್ಬ ತಳದ ಸೇನ 
ಕ್ರಮದಳುರ್ಕೆಯಂ ಪೇಲಕ್ರೊಡೆ (ಪಂರಾಮಾ. ೧೧-೧೦೩) ; ಕೋಪದ ಬೋವನ ಮರಿಯಾದೆಯ ಸರಿತೆಯಲೂ ಯಾಹೊಂನನು ಯೆತ್ತಿಕೊಂ 
ಳುರ್ಕೆಯೇ ತನಗೆ ಮೆಯ್ಸಿರಿ (ನಳಚಂ. ೩೭೮). ೨. ಅತಿಶಯ ; ಆಧಿಕ್ಯ; ಬುದು (ಸೌಇಇ. 12-11, ೪೫೯-೨೨ ; 1465); ಜಲನಿಧಿಯ ತೀರದಳುವೆ 
ಹೆಚ್ಚಳ (?) : ಬಿಲ್ಬದಟನಳುರ್ಕೈಯಂ ಮೇಆಿದು ಸಾವುದು ಬೋಯಿಗ | ಯೊಳು ಪೊಕ್ಕು (ಗೋಮಟೇ. ೧೦-೬೩೧); ರಾಮಣತಾಳರೆ ಮನೆ 
ನನ್ತಿಳಾಗ್ರಡೊಳ್‌ (ಎಕ. 11, ೧೩೮-೧೪ ; 940) ; ಪೂವಿನ ಪಸೆಯೊಳ್‌ 40| ಇರುವುದು ಅಳುವೆಬಾಗಿಲಿಂದ ಬಡಗುದಿಕ್ಕಿಗೆ (ಮರಮ. ಆ). ಅಳವೈೆ : 
ಫೊರಳ್ಳಿದನಳುರ್ಕೆಯ ಬರ್ದೆಯರಂ ಗುಣಾರ್ಣವಂ (ಪಂಪಭಾ. ೨-೪೦); | ನದೀಮುಖದಲ್ಲಿರುವ ಮುಮ್ಮೂಲೆಯ ಭೂಮಿಗಳಲ್ಲಿಯೂ ಅಳನೆಗಳ 


ವಿ ದೆಗ್ಗೈ ಯರೊಲ್ಲು ಪೊನ್ನ ಚಾಮರಮನಳುರ್ಕೆಯಿಂ ಮುದದಿನಿಕ್ಕೆ ಲ್ಲಿಯೂ ಮುಖ್ಯವಾಗಿ ಬೆಳೆಯುವ ಧಾನ್ಯವೆಂದರೆ ಭತ್ತ (ದಭಾಇ. ೭). 
(ಧರ್ಮಾಮೃ. ೧೧-೧೯೫) ; ವಾಗ್ವಧುಗಾಯತಿ ಲೀಲೆಗಾಸ್ಟಡನುಳುರ್ಕೆಗೆ | ಅಳಿನೆ : ದಕ್ಷಿಣಕ್ಕೆ ನೀಳವಾದ ಮರಳಿನ ದಂಡೆಯಿದೆ ನದಿ ಅದನ್ನೇ ಕಡಿದು 
ತಾಯ್‌...ತಾನಾ ಕಾಮಿನಿ (ಕಾವ್ಯಾವ. ೧೭೪). ೩. ಶಕ್ತಿ; ಸಾಮರ್ಥ್ಯ: ಅಳಿನೆಯನ್ನಾಗಿ ಮಾಡಿಕೊಂಡು ಕಡಲನ್ನು ಸೇರುತ್ತದೆ (ಸ್ವಪ್ನಹೊ. ೧೦೭). 
ಎಜೆಯನಳುರ್ಕೆಯಿಂ ನೆಲಸಿದಂ (ಎಇ. 2೭111, ೩೭೧-೩೨ ; 929) ; ಉಗ್ರ) | 4 (ದೇ. ॥ ತಮಿ. ಆರುವಿ, ಅಟಕಿ, ಅಟ್‌ವಾಯ್‌, ಅಟಿ, ಆಟವು; 


ದೈತ್ಯರನಳುರ್ಕೆಯಿನಿಕ್ಕಿದೆನಲ್ಲಿ (ಸಂಪಭಾ. ೫-೬೮) ; ತದೀಯಸೂನು ಮಲ. ಅಟ್‌ ; ತುಳು. ಅರುನೆ, ಅಳುವೆ] 


ಅಳುಹು, ೫೩೧ 


ಅಳುಹುು "ಅಟಾಪ್ರು' ನೋ. i 

ಅಳುಹ್ಮು "ಅಟ್‌ಪ್ಯು” ನೋ. i 

ಅಳುಹ್ಕು "ಅಳಿವ? ನೋ. 

ಅಳ್ಳೆ (ಕ್ರಿ). ಅಳತೆಮಾಡು; ಪ್ರಮಾಣ ಅಥವಾ ಪರಿಮಾಣವನ್ನು | 
ಕಂಡುಹಿಡಿ: “ಅಳೆ- MS ತಕ್ರೇಚ ೫ (ಶಮಧಾ) ; ಪೆನ್ನು. 
ನಡಿಗಳ್‌ ಆರಸಿಯ ಬೆಸತಿ ಪೆಮೊಗೆಯನ್‌ ಅಳೆದೊ ವದುವಿನ ಈಟಿ ರೆ| 
ಪತೊನ್ನಿವಿಟ್ಟರ್‌ (ಎಕ. 21೪, ತಿರುಮ. ೨೩೪-೬; ೮ನೆಯ ಶತ); ಗಟ್ಸ್‌ | 
ಯನಳ£ಳೆ]ದು ದಯೆಗೆಯ್ದು ಬಿ ಟ್ಟ (ಎಕ. ೪111, ಸೊರಬ. ೧೦-೧೩ | 
800) ; ಅಜುವತ್ತು ಬಳ್ಳ ್ಸಿಮನಿ[ ಪೃ ೯ ತ್ತು ಬಳ್ಳೆ ಮೆಂದಳೆದು (ವಡ್ಡಾರಾ. 


5] 


| 
(| 
| 
| 
| 
(| 
| 
1 
| 
[ 
i 


ಅಳ್ಳಾಡ್ಕು 


; ಅಳೆಬೀಯ (ನಾ). ದಿನಕ್ಕೆ ಇಷ್ಟೆಂದು ಕ್ಲುಪ್ತವಾಗಿ ಅಳತೆ ಮಾಡಿ 
ಕೊಡುವ ಅಕ್ಕಿಯ ಪಡಿ: ಸತರ, ನಡೆಸಿಕೊಡುವಳೆಬೀಯದಿಂ 
ಒಡಲವೊರೆವುದಂ ಕಾಣಲಾರೆ (ತುರಂಗ. ೪೧-೨೧). [ಅಳೆ * ಬೀಯ್ಮ] 

ಅಳೆಮಾಯು (ಕ್ರಿ). ಮಜ್ಜಿಗೆಯನ್ನು ಮಾರು, -ಇವಿಕ್ರಯಿಸು: 
ಒಪ್ಪಿದರೆ ಕೆಲಬಲದೂ A ೯ ಪೋನಿಯಳೆಮಾಟಕಿ ರ 
ಗೋಪಿಯರ್‌ (ಲೀಲಾವ. ೫-೧೧೬). [ಅಳ್ಕೆ * ಮಾಜ್ಕು] 
ಅಳೆಯಿಸು, ಅಳಸ್ಟ್ರು ಅಳೆಸು (ಕ್ರಿ). ಅಳತೆಮಾಡಿಸು; ಪರಿಮಾಣ 
ವನ್ನು ತಿಳಿಯುವಂತೆ ಮಾಡು. ಅಳೆಸ್ಕು (8). ಅಳೆಸು (3). 

[ಅಳ + -ಇಸ್ಕು] 


೨೦-೧೧) ; ಅಳಿಯಲ್‌ ತೂಗಲೈಜಣಿಸಲ್ಯಳುಂಬಮೆನಿಸಿದುವು ನಿನ್ನ ಗುಣ | ;10| ಅಳೆಸು "ಅಳೆಯಿಸು' ನೋ. 


ಗಣಮರ್ಹಾ (ಆದಿಪು. ಬೂ ಆವ ಕಡುವ ತ್ರಿವಿಕ್ರ ಮನಂದಕಿ 
ಮ್ಮಡಿಯೆನಲು ಬೆಳೆದನು (ತೊರರಾ. ೪-೧೨-೨೬) ; ತನಯನಾಗಿ ಧರೆ ಅಳೆ: 
ದನೆ (ಪುರಂದ. ೨-೫೪-೨); ನಾರಾಯಣನಳೆವಾಗಳ್‌ ಧಾರುಣಿಯ ol 
(ಅಪ್ರತಿ. ೪೩-೧೭) ; ಆಸೆಗಳ ತೊರೆದಿಹೆನು ಮೋಸಗಳನರಿಯೆನು ದೇಶ | 
ದೇಶದ ಜನರ ಸೌಖ್ಯವಳೆದಿಹೆನು (ಎಸೀಗೀ. ೨೦-೬). 
ಅಳೆದುಸುರಿ, ಅಳೆದುಹೊಯ್‌ - ವಿಚಾರಿಸು: ಆತನು ಯಾನ | 
ಕೆಲಸ ಮಾಡಬೇಕಾದರೂ ಅಳೆದೂ ಸುರಿದೂ ಮಾಡುತ್ತಾನೆ (ರೂಢಿ); 
ಹೆಚ್ಚು ಬೆಲೇಜೀನೂ ಬೇಕೂಂತಿಲ್ಲ, ಎಂದು ಅಳೆದುಹೊಯ್ದು ಕೇಳುವುದು 
ನೋಡಿದರೆ ಅಮ್ಮನಿಗೆ ಸಿಡಿಸಿಡಿ ಎನ್ನುತ್ತಿತ್ತಂತೆ (ಹೊಸಕ್ತಿ. ೨೪೯). 
(ದೇ. ॥ ತನಿ. ಮಲ. ಕೊಡ. ಅಳ; ತುಳು. ಅಳ: ಅಳತೆ, 
ತೆಲು. ಅಲವಿ ಇ ಅಳತೆ] 
ಅಳ್ಕೆ (ನಾ). ಮಜ್ಜಿಗೆ: “ಅಳಿ - ಪರಿಮಾಣೇ, ತಕ್ರ್ರೇಚ” (ಶಮಧಾ) ;! 
“ಅಳಿ ತಕ್ರಮಹುದು? (ಕವಿಕಂ. ೮೭); es ಸಕ್ಕ ದಮು! 


15 


20 


+ 


urd ಅಟ್ಟದ ಕೋ. 
| ಅಲೆ ಕೈಜಂಬಡು "ಅಟ್ಟಿ ಜಂಬಡು' ನೋ. 


'ಅಳ್ಡೆಜಕಾಅ, ಅಳ್ಳಜಗಾರ (ನಾ). ಹೊಟ್ಟಿಕಿಚ್ಚುಪಡುವವನು; 


ಅಸೂಯೆಗಾರ : ಕಬ್ಬಿಗರೇಕೆ ಕಬ್ಬಮಂ ಜೂ ಬೇಜಕನುತ್ತೆ 
ನುಡಿನಳ್ಳ ಜಕಾಜನವಂಗೆ ಶಕ್ರ od ದಲೇಕೆ (ರಾಜಶೇ. ೧-೩೫). 
ಅಳ್ಳಜಗಾರೆ : “ಅಳ್ಯಜಗಾರ-ಹೊಟ್ಟಿ ಕಿಚ್ಚಿನವನು ೫ (ಗುನಿನೋ. ೧೨). 
[os (ಆ ಅಟ್ಕಜ) *- -ಕಾಜ] 

' ಅಳ್ವ ಜಗಾರ "ಅಳ್ಳಜಕಾಅ' ನೋ. 

|ಅಳ್ಳೆ ನೆ (ಅ). ಇದ್ದಕ್ಕಿದ್ದಹಾಗೆ; ಅನಿರೀಕ್ಷಿತವಾಗಿ; ಥಟ್ಟನೆ: ಬಗೆದ 
Mf ನೆ ಬೆರಳನಿತ್ತಡೆ (ಹೆಚ್ಚಿ. ೩೬-೯). [ಅಳು ರ 

ಅಳ್ಳಮೆ "ಅಟ್ಟಿಮೆ' ನೋ. 

ಅಳ್ಳೆ ರ್ಶ್ಮು ಅಟಟ, ' ನೋ. 

ಆಳ್ವರು, "ಅಟ್ಟ? ನೋ. 


Ed ಕನ್ನಡಮುಮಂ ಸಮಾಸೋಕ್ತಿಗಳೊಳ್‌ ಕಾ ಬೆರಸಿ | ಈ 'ಅಳ್ಳರೆ 'ಅಟ್ಟರ್ಜಾ ' ನೋ. 
ದೊಡೆ ವಿರಸಂ ಮುಗು ವ ಪಾಲ್ಗಳಿಯ ಪನಿಗಳಂ ಬೆರಸಿದವೊಲ್‌' ! ಇ ಅಳ್ಳರೆವೊಗಳ್ಳೆ (ನಾ). ಪ್ರೀತಿಯಿಂದ ಕೂಡಿದ ಹೊಗಳಿಕೆ; ಆದರ 


(ಕವಿರಾ. ೧-೫೭) ; ಪಾಲ್‌ ನಿಗ್ರ ೯ಂಥಮಾದೊಡಳೆಯ ಸವಿ (ಧರ್ಮಾಮೃ. 
೯-೭೪) ; ನಿಚ್ಚವಳವೋರ್ವ್ವ ಬ್ರಾಹ್ಮಣಂಗೆ . . . ತುಪ್ಪ ಸೊಳಸಿಗೆ ೨| 
ಮೊಸರು ಬ[ಅಳಿ ಬ) ಅಡಿಕೆ ೨ ಎಲೆ ೪... ಬಿಟ್ಟಿರು (ಸೌಇಇ. 
IX-i, ೨೪೫-೩೪ ; 1146) ; ಅಳೆಯಂಬಕಳಕೆ ಮನವೆಳಸಿತ್ತು (ಸಿದ್ಧರಾ., 


೨-೩೧) ; ಅಳೆಯ ಪಳಿದ್ಯ ಗಳು (ಭೀಮಸೂ. ೩೫-೨೭) ; ರನ್ನ ಮನಳೆಗಿತ್ತ :30| 


ಕೆಂಬ ನಾಣ್ಮಾತಿನವೋಲ್‌ (ದಶಕು. ಆ-೧೨೫) ; ಓಗರಮುಂಟು ಆಳೆ | 
ಯುಂಟು ಈಗಳೆ ಇಕ್ಕುವೆಂ (ರಾಮಾಶ್ವ. ೨೩-೨೩). | 

[ದೇ, ॥ ತಮಿ, ಅಳ್ಳೆ; ಶುಳು. ಅಲೆ, ಅಳೆ; ತೆಲು, ಚಲ್ಲ;: 
ಕೊಲಾ. ಸಲ್ಲ; ನಾಯ್ಕಿ. ಸಳ; ಪರ್ಜಿ. ಚಲ್ಲ] 


ಅಳೆಗಳೆ (ಕ್ರಿ ಕ್ರಿ) ಮಾರು; ಅತಿಶಯವಾಗು : ರತಿಯ ರೂಪಂನಳೆಗಳಿವ |55! 


ನಿಜಸುತೆಯ ಬಲರಹಿತಾತ್ಮಕುಲವಂ ಪ್ರತಿದಿನದೊಳ್‌ ತಿನ್ನುತ್ತ ನೀರಿ | 
ನೊಳ್‌ ಮುಳುಗಿ ಚರಿಸುತ್ತ ಅತಿ ಹವ ಪಲ ಮತ ಶನಿಗೆ ಮಕ 
ಶಯದಿ ಮಾಡಲೈ (ಅರ್ಚಾವಿ. ೧೭-೪೮). (ಆಳೆ, + ಕಳ್ಳಿ] | 

ಅಳೆಗೊಳ್‌ (ಕ $). ಮಜ್ಜಿಗೆಯನ್ನು ಕೊಂಡುಕೊ: ಸ 
ನಿತ್ತು ಮುತ್ತೆರದ ಪಣ್ಣಂ ಕೊ ಳ್ವ ವೂ € ಲ್‌ ಶುದ್ಧ ಸಿದ್ಧ ರಸಂಗೊಟ್ಟಿಳೆ : 
ಗೊಳ್ಳ ವೋಲ್‌ ಸುಮತಿವೆತ್ತು ೦ ಮತ್ಯ ರಂ ವರ್ಣಿಹೀ 'ಮುರುಳಾಟಿಂದ. 
ರಘಾಶ್ರಯಂ (ಶಾಂತೀಶ್ವ. ೧-೫೩). [ಆಳೆ * ಕೊಳ್‌] 

ಅಳೆಗೋಲು (ನಾ). ಅಳತೆಯ ಕೋಲು; ಮಾನದಂಡ: ಸಿಕ್ಕ; 
ಅಳೆಗೋಲಿನಿಂದ ನಮ್ಮ ಸಾಹಿತೃವನ್ನು ಸಿಕ್ಕಂತೆ ಅಳೆದು (ಸಾಹಿಕೋ. 
೭೯). [ಅಳೆ * ಕೋಲು (ಆ ಕೋಲ್ಡ್‌)) 

ಅಳೆತ (ನಾ). ಅಳೆಯುವುದು ; ಅಳತೆ. [ಅಳ್ಲಿ * -ತೃ] 


40 


45 


1 
1 


| 
i 
[ 
| 
i 
| 


ದಿಂದ ಕೂಡಿದ ಕೊಂಡಾಟ: ಅಳ್ಳರೆವೊಗಳ್ಳಿ ಗೆರ್ದೆಯುರ್ಕಿ ಸೊರ್ಕುತೆ 
( ಶ್ರೀರಾಮಾ. ೪೦೦-೧೦೪೧). 


[ಅಳ್ಳರೆ (ಆ ಅಜ್ಮಲ್‌) * ಪೊಗಳ್ಳೆ (ಆ ಪೊಗಟಕ್ಕಿ)) 


! ಅಳ್ಳೈಯಿ "ಅಬ್ಭಿಲ್ಯ್‌? ನೋ. 
| ಅಳ್ಳೇುಗೂಡು (ಕ್ರಿ). ಪ್ರೀತಿಯಿಂದ ಕೂಡು: ಕುಲಸತಿಯಳ್ಳೆಜು 


ಜೂ ನಲವಿಂದವನಿಗನ್ನ ಪಡಿಸ ಕೆಲದೊಳು ಕುಳ್ಳಿರಿಸಿದಳು 
(ಹದಿಬ. ೨-೩೭). [ಅಳು (« ಅಟಲ್‌) * ಕೂಡು] 


ಅಳ್ಳಾಟ (ನಾ). ಕಂಪನ; ನಡುಕ; ಹೆದರಿಕೆ; ಬೆದರುವಿಕೆ: ಆಟಂ 


ಮನಸಿಜನಂಬೆರ್ದಾಟಂ ನಡೆನೋಟ್ಪ ಜನದ ಮನದಳ್ಳಾಟಿಂ (ಅಜಿಪು 
೫-೪೪); ಬಲವದ್ವಜ್ರಮಹಾಕವಾಟಮೆರ್ದೆಗಳ್ಳಾಟಂ ರಿಪ್ರಶ್ರೇಣಿಗೆ 
(ಪುಷ್ಪಪು. ೯-೨೬). [ಅಳ್ಳ್ಯು * ಆಟ] 

| ಅಳ್ಳಾಡು, (ಕ್ರಿ). ೧. ಭಯದಿಂದ ನಡುಗು; ಹೆದರು: ನೆಲಂ ಮೊಲ 
ಗಿದುದೊಂಭತ್ತುಂ ಗ್ರಹಂಗಳಳ್ಳಾಡುತ್ತಿ ಶ್ರಿರ್ದುವು ಬಿದ್ದು ವಳ್ಳೆ ಪಗಲುಳ್ಳ ೦ 
ಗಳ್‌ (ಶಾಂತಿಪು. ೩-೧೦೩) ; ಸುರರಟ್ಸಖಾ£ಳ್ಳಾ 3ಡುವ ಮೇರುವಕ್ಕು ಸ 
ವೆನ್ನೀಶೌರ್ಯಮುಂ ಧೈರ್ಯಮುಂ ಹರಿಯೊಳ್‌. ಕಾದಿ ಕ ತಾರ್ಥಮಕ್ಕುಂ 
(ಜಗವಿ. ೩-೩೮) ; ಆಡಿನ ಬೆನ್ನೊಳು ಕುಳ್ಳಿರ್ದು ಮನದೊಳಳ್ಳಾಡದೆ 
ಪೋಗಲು ಬೇಕು (ನೇಮಿಸಂ. ೧೦-೨೫೮). ೨. ಬಳಲು; ಶಿಥಿಲವಾಗು : 
ಕುಜಚ್ಛ ದಂಗಳಿಜುಬಂ [ಮಿಗೆ]ಪೊಕ್ಳಮಿತ ಶ್ರಮದಲ್ಲಿಯಳ್ಳಾಡೆ ತೊಟಳ್ಳಿ 
ತೂಳ್ಡು ಕಡುಪಿಂ ಕೆದಜಟ್ಟ ಮಹಾಂಧಕಾರಮಂ ಕೂಡೆ ಗುಹಾಳಿಯಂ 
ಪುಗಿಸುತಿರ್ದುದು ಚಂದ್ರಿಕೆ ಸಾಂದ್ರಶೋಭೆಯಿಂ (ಕುಸುಮಾ, ೧೦-೧೩). 

[ಆಳ್ಳ + ಆಡು] 


ಅಳ್ಳಾಡ್ಕು 


ಅಳ್ಳಾಡ್ಕು "ಅಟ್ಟಾಡ್ಮು' ನೋ. 
ಅಳ್ಳಿಸು, ಅಳುಕಿಸು (ಕ್ರಿ). ೧. ಭಯಪಡಿಸು; ಹೆದರುವಂತೆ 
ಮಾಡು ; ಬೆದರಿಸು: ದಿಗುಜಯಂ ದಿಶಾಪಾಳರನಳ್ಳಿಸಿತ್ತಿದಿರಲಾಂಪ 
ವರಾರ್‌ ಜಯಸಿಂಘದೇವನ (ಎಕ. ೪11, ಶಿಕಾರಿ. ೧೨೫-೧೮; 1019); 
ಪ್ರಡಿವಂ ಚಕ್ರವನಳ್ಳಿಸಂ ಜವನನಾ ದಿದ್ದ(ಗ್ಹ)ಂತಿಯಂ ಕೂಡೆ ಕೀಳಿಡಿಸಂ| 5 
(ಕಣ. 3, ೧-೬೫; 1204); ಸಿದ್ಧರಂ ಬಗೆಗೆಡಿಸುತ್ತೆ ಬಿಜ್ಜಳನನಲ್ಳಿ ಸಿ| 
ನೇತ್ರಮನಿತ್ತು ತೆಲ್ಲಿಗಂಗೆ (Re ೧-೫೪). ೨. ಪ್ರತಿ ಭ ಬಸು: | 
“ತಳ್ಳೊಯ್‌ , . . ಅಳ್ಳಿಸು- ಈ ೨೫ ಪ್ರತಿಹತಕ್ಕೆ ಫೆಸರ್‌ ೫ (ಕಶಸಾ. 
೧೫-೨೯೬). ೩, ಹಿಂಸಿಸು. ೪, ಮಾರು: “ಅಳ್ಳಿಸಿದುದುಮೋರಂಡಲ 
ಮಂಡಲೆದುದು ಪಳಂಚಿದುದು ತಾನಳಿಸಿದುದಂ ಪೊಡೆದುದೈದೆ ಮಾಜ್‌ದು | 
ದೆಂದುಂ? (ಕವಿಕಂ. ೧೩೭). ಅಳುಕಿಸು : ೧. ಹಲವು ಪರಿಯಲಳು 
ಕಿಸಿದಡಾನಳುಳೆ ಮದ್ದುರುವೆ ನಿಲುವೆನಂಜದೆ ಭಕ್ತಿಬಲದಿಂದ ಸದ್ಗುರುವೆ 
(ದೀಕ್ಬಾಬೋ. ೯೫-೨೨) ; ಬೊಸ್ಸೆಯ ಕುಲಿಶರವವಳುಕಿಸಿತು [ಪಾಠಾಂ. 
ವಿಳುಹಿಸಿತು] ಭವಬ್ರಹ್ಮಾಮರೇಶ್ವರರ (ತೊರರಾ. ೪-೪-೧೩). 
[ಅಳ್ಳು * -ಇಸ್ಕು] 
ಅಳ್ಳ್ಯು, ಅಳುಕ್ಕು (ಕ್ರಿ). ೧. ಹೆದರು; ಭಯಸಡು : “ಅಳ್ಳು - ಭಯೇ, 
ಆಶಕ್ಕೌಚ > (ಶಮಧಾ) ; ಅರಸುಗಳೆಲ್ಲಂ ಬಾಯ್ಕೇಳ್ಗರೆಂದುಮಾಶಾಂತ 
ರೆಂಗಳಳ್ಳಿ ದುವೆಂದುಂ ಧರಣಿತಳಂ ಕೀರ್ತಿಸೆ (ಆದಿಪು. ೧೪-೪೯); 
ಪರಸೈನ್ಸ್‌ ಭೈರವನ ಬರಪಿಂಗಳ್ಳಿ ಗಾಳಿ ಗೊಡ್ಡಿ ದ ಸೊಡರಂತೆ es 
ನಡುಗುವ ಕುರುಧ್ವಜಿನಿಯಂ ಕೆಂಡು (ಪಂಪಭಾ. ೮-೧೧೧ ವ); 
ದಾನ್ತ್ಮಿಜಕಿ ವಣ್ಮುಂ ಪಿರಿದೀವ ಪೆಂಪುಮೆಸೆದೊಪ್ಪಿಟ್ಟಪ್ಪುವು 1 ಚ್ದ 
೧೩೩-೧೭ ; 982) ; ಕಂತುಶರಭೇದದ ವೇದನೆಗಳ್ಳಿ ದಂತೆ ಕಣ್ಣರೆಮುಗುಳ್ದಿ 
ರ್ದುವಾಂ ಬಲ್‌ ಸಲಲ್ಲಡೆ ನೋಡಲಿಕಾರ್ತೆನಲ್ಲ (ಕಾದಂಪೂ. ೯೧೨) ; 
ಅಳ್ಯದೆ ಬೆಚ್ಚದೆ KS ಬೆಳ್ಳುತ್ತಡಹಡಿಸಿ ಕುಸಿದು ಕುಂದಿರದೆ... 
ದಿಗಂಬರನಿರ್ದಂ (ಸುಕುಮಾ. ೪-೧೦) ; ಸೆರಗಂ ಪಾರದೆ ಎಟ 
ಭಯಂಗೊಂಡೋಡದೆ (ಧರ್ಮಾಮೃ. ೧೩-೯೩) ; ಕೆಲದೊಳ್‌ ಪುಳಿಂದಿ 
ಯಿರೆ ಸೆರ್ಬುಲಿ ಬಂದೊಡಮಂಜನಳ್ಳ ನೋಡಂ ನೋಡಂ (ಗಿರಿಕ. | 
ಉದಿತಾತ್ಕುಗ್ರಭುಜಪ್ರತಾಪದ ಪೊಡರ್ಪ್ಸಂ ಕಂಡು ಸಿಂಗ 
xx *`ರಾರ್ಪ್ರೈಳುಕುಬರಾರ್ಪ್ಸೊಡರ್ಪ್ಪೃಡುಗರಾರಾನ್ತೋಡಿ ಬೋಡಾಗಿ 
ಪೋಗದರಾರಟು ಓಳು ಕದರಾರ್ಮನಂಗಿಡದರಾರ್ಸ್ಸರ್ವ್ವಸ್ವಮಂ ತೆತ್ತು | 30 
(ಎಇ. XX, ೧೨-೮; 1187); ದಿಕ್ಬಾಲಕರ್‌ ಸೆಡೆಯಲ್‌ ದಿಕ್ಕರಿವೃಂದ 
ಮಳ್ಳೆ ಭಗಣಂ ಪಾಯ್ಜುಳ್ಳೆ (ರಾಜಶೇೇ. ೬-೧೧). ೨. ಹಿಂಜರಿ; 
ಹಂದಿಗೆ; ಸಂಕೊಚಪಡು: ಮುಸು ಮುತ್ತಂತೆ ತೆರಳ ತನ್ನ 
ಮೊಗಮಂ ಕಂಡಳ್ಯನೋ (ಆದಿಪು. ೨-೪೫) ; ಒರ್ಬ್ಬೆಸಕಳ್ಳುವ ಜೋಳ! 
ಗಳ್ಳರಂ ಪಚ್‌ಯೆಡೆಯಿಲ್ಲದೊಳ್ಬ ಲೆಯುತಿರ್ಪ್ಪ್ಯದುಮಾವನಗನೃ ಹಸ್ತಿಯಂ 38 
(ಎಕ. 11, ೧೩೪-೩೧; 982); ಮನಮುಜಗುಂ ನರೇಂದ್ರಸುತನೆಂದಿನಿ | 
ಸಳ್ಳಿನೆ ಸುತ್ತಲುಂ ಸಖೀಜನ ಮಿರೆಯುಂ ವಿಚಾರಿಸೆನೆ (ಕಾದಂಉ. ೭೬). | 
೩. ಶಕ್ತಿಹೀನವಾಗು; ದುರ್ಬಲವಾಗು : “ಅಳ್ಳು - ಭಯೇ, ಅಶ; | 
ಕಾಡ” (ಶಮಧಾ); ಶಿ ಶ್ರೀ ಭದ್ರವಾಹು ಸಚನ್ನ ಜಾ ಮುನೀನ್ಹ ¥ 
ಯುಗ್ಮ ದಿನೊಪ್ಪೆವಲ್‌ ಭದ್ರ ಮಾಗಿದ ಧಮ್ಮ ೯ಮನ್ನು ವಚಕಿಕ್ಕೆ ವನ್ಹಿನಿಸ | 40 
ಕೋ (ಎಕ. ೫, ೩೧-೨; 650); ತಡಕುಂ ಪಿಟ್ಟಿ ಯುನೊತೆ ಮೆಲ್ಲಡಿ | 
ಗಳಂ ಬಳ್ಳುತ್ತುಮಳ್ಳುತ್ತು ಮೋರಡಿಗೊರ್ಮೊರ್ಮೆ 'ಕುಳುತ್ತು. ಮೇಲುತಿಕೆ | 
ಕಂಡು (ಪಡ. led ಮೊದಲೊಳ್‌ ಸೊಕ್ಕಿ ದವಂಗೆ ಕಳ್‌ ವಸದಿ | 
ನಳ್ಳಿರ್ದ್ಹಂಗೆ ದುರ್ನಿದ್ರೆ (ಕಾದಂಪೂ. ೮೦೩) ; ಮಲುಗೆ ಶರೀರಂ ಕಣ್ಗಳ್‌ | 
ಪೊಜಮಣೆ ಮೇ ಲ್ಲ್ಯಾ ಸಮೆತ್ತೆ ಸೆಡೆದಳ್ಳಿ ಬಲಂ ಪಣಿವಡೆ ಜೊಮ್ಮನೆ 
ಜೋಲ್ಲುಂ (ಧರ್ಮಾ ಮೃ. ೪-೧೬೨) ; ಕೋಪದಿಂದಳ್ಳಿದೆನತಿಮದದಿಂ 


೧-೧೧೭) ; 


45 


ಅಳ್ಕುಯು 


ಮುಂದುಗೆಟ್ಟರ್ದಪೆಂ (ರಕ್ಟಾಶ. ೨೪). ೪. ನಡುಗು; ಕಂಸಿಸು; 
ಚಂಚಲವಾಗು : ಬೆಳಗಪ್ಪ ಜಾವದಯ್ಕಿಲ್‌ ಕೊಳೆ ಶೀತಕ್ಕಾಅದಳ್ಳಿ 
ತೊಟ್ಟರ್ದ ಧರಾತಳಮೆಂಬ ಪೆಣ್ಣ ಪೊಸಕಂಚುಳಿಕೆಯ ಸೀರ್ಮುತ್ತಿನಂದ 
ಮಾಡುವು ಪನಿಗಳ್‌ (ಕಾವ್ಯಸಾ. ೬೯೪ ಕೂದ್ರಕ) ; ಅದಿರದ ಚಿತ್ತ ಮಳ್ಳದ 
ಮನಂ ಬಗೆಗೊಳ್ಳದ ಮೋಹಮೆತ್ತಿ ಕಟ್ಟಿದ ಜಡೆ (ಸಂಪಭಾ. ೭- ಒಬ, 
ಪುರಂದರನ ಗಜೆಕೆಯರ ಕಡೆಗಣ್ಣ ನೋಟಕ್ಕಂ ಕಾಟಕ್ಕಮಳ್ಳದ 
ಶೌಚಾಂಜನೇಯನ ಶೌಚಮುಮಂ (ಪಂಪಭಾ. ೯-೫೨); ಪೆಣನೆ ಗೆತ್ತು 
ಖಳಂ ಪಿರಿದಪ್ಪ ಕಿರ್ಚಿನಿಂದನ್ನೆಜಕೆ ಸುಟ್ಟೊಡಂ ಮನದೊಳಳ್ಳೆದೆ ಬಳ್ಳದೆ 
ಮಂದರಕ್ಷಮಂ (ಧರ್ಮಾಮೃ. ೧೨-೪೫). ಅಳುಕು : ೧. ಭೀತಿಯಿಂ 
ದನ್ನಡುಗುತ್ತುಮುಳ್ಳಳುಕಿಕಾದುವ ಬುದ್ಧಿ ಯನೊಲ್ಲದಂತುಂ( ಧರ್ಮಾಮೃ. 
೧೩-೧೪೨); ಒಂದಕ್ಕೆ ೦ಜುನೆ ಒಂದಕ್ಕಳುಕುವೆ ಪರಸ್ತ್ರೀ ಪರಧನವೆಂಬೀ 
ಜೂಬಿಂಗಂಜುವೆ (ಬಸವ. ೪೪೬) ; ಅಂಜದರನಂಜಿಸುನಂ ಸುಭಟ 
ಶ್ರಿಣೇತ್ರನಳುಕದ ಚಲದಂಕರಾಮಂ (ನೈಆರಿ. ೧೯೩೦, ೧-೨೯ ; 1773); 
ಅಳನಿಗಳುಕುವುದಾಳುತನದಗ್ಗಳಿಕೆಯೇ (ಕುವ್ಯಾದ್ರೊ . ೨-೪೯); 
ಕಟ್ಟಣುಹೆ ಕಚ್ಚಿದರೆ ದಿಗ್ಗಜವಳುಕಿ ನೊಂದಪುದೆ (ತೊರರಾ. ೬-೧೧-೪); 
ಉರಗಗಳುಕಿ ಪೂಜಿಸುವರಲ್ಲದೆ ಮತ್ತೆ ಗರುಡನಿಗಂಜುವರುಂಟಿ (ಕಂನನಿ. 
೧-೧೪). ೨. ಎಲವೊ ನೀ ದಿಟರಾಯನಾದೊಡಳುಕದೆ ಬಂದು ನೆಲದಲ್ಲಿ 
ಕುಳ್ಳಿರ್ಪೆ (ಹಚಕಾ. ೧೧-೩೩) ; ಕೊಲುವಡವ್ವೆಗೆ ಕೊಟ್ಟಿ ಮಾತಿಂಗಳು 
ಕುವೆನು (ಕುವ್ಯಾಕ. ೧೧-೬೧) ; ಕೊಲೆಗೆ ಬೇಸಜರಿವರು ಸಾವುದಕಳುಕದ 
ವದಿರು (ಕುವ್ಯಾಕ. ೪-೧೭). ೪. ಆಳುಕುವ ನಡು ಘನಕುಚಯುಗದೊಳು 
ನಸುಸೆಳೆಯುತ್ತುಮಿರ್ಪಿನಂ. . . ನೀಡುಂ ಪರಿತಂದೊರ್ವಳ್‌' ನೋಡಿ 
ದಳೊಲ್ಲು ರೂಪನಿದ್ಯಾಧರನಂ (ಸು ಕುಮಾ. ೧೧-೧೩); ನೆಲನಳುಕೆ 
ನಡೆದವು ದಂತಿ (ಕುವ್ಯಾದ್ರೋ. ೧೨-೪). ೫. ಕಡೆಗಣಿಸು; ಉಪೇಕ್ಷಿಸು : 
ಪರುಷ ಕಲ್ಲೆಂದಳುಕಿ ಸುರತರು ಮರನು ತೆಗೆಯೆಂದಮರ ಧೇನುವ 
ಪರರ ಮನೆಯಲಿ ಮಾಟ ಚಿಂತಾಮಣಿಗೆ ಕೈದುಡುಕಿ ಹರಳುಟಿಕ್ಕೆಯಿ 
ದೆಂಬ ಪಾಪಿಗೆ ಪರಮಗುರು ನಾನಾದೆನೈ (ಕುವ್ಯಾಭೀ. ೩-೬೯). 
ಅಳ್ಳಿಬಳ್ಳು - ಬೆದರಿ ನಡುಗು; ಭಯದಿಂದ ಶಕ್ತಿಗುಂದು: 
ಇದಿರಾದ ಶ್ರಿಪಾಳಕರಳ್ಳಿ ಬಳ್ಳಿ ಕಂಡಿತ್ತು ಸಮಸ್ತವಸ್ತುಗಳನಾಳುತನಮಂ 
1131) ; ನಡೆದರಡಂಗಿದರ್‌ ಮಡಿದರೋಡಿದರಳ್ಳಿ 
ಬಳ್ಳಿದರ್‌ (ಎಕ. 20, ದಾವಣ. ೪೪-೪೫ ; 1100). 
(ದೇ. | ಶಮಿ. ಮಲ. ಅಳುಕ್ಕು; ತುಳು. 
ತೆಲು. ಅಲುಕು, ಆಳುಕು) 
ಅಳ್ಳ್ಯು, ಅಳುಕ್ಕು (ನಾ). ಹೆದರಿಕೆ; ಅಂಜಿಕೆ; ಭಯ: “ಅಳ್ಳೆಂದು 
ಭಯಂ” (ಶಮದ, ಪರಿ. ೨); ಎನ್ನವೊಲಾಗಲಳ್ಳಿ ನಿಂ ಪರವಶೆಯಾಗಿ 


(ಎಕ. 11, ೧೪೩-೪೮; 


ಅಲು ಅಳ್ಳು 
ಕ) ) 


ನಿಂದು... ಉಸಿರ್ದಳ್‌' (ಕಾದಂಪೂ. ೯೪೪); ಪುಲಿಯತ್ತಣಿಂದಳ್ಳು, 
ಪುಲಿಯಳ್ಳು (ಶಬ್ದಾನು. ೩೦೩ ಪ್ರಯೋ). ಅಳುಕ್ಕು : ಅವನಿಗೇನೋ 
ಮನಸ್ಸಿನಲ್ಲಿ ಅಳುಕು (ರೂಡಿ). [< ಅಳ್ಳು,] 


ಅಳ್ಳುಯು (ಕ್ರಿ). ಭಯವನ್ನು ಹೊಂದು; ಭಯಪಡು : ಕರಿ ನೊಂದು 
ಕೋಪದಿಂ'ಪಿಡಿದೇಗಿತ್ತು ಭೀಮನನಗುರ್ವಿಸಿ ಪಾಂಡವಸೈನ್ಯ ಮಳ್ಳುಜಲ್‌ 
(ಪಂಪಭಾ. ೧೧-೭೪); ಕೋಪವಸ್ನಿದುರ್ಧರತರಮೆಂದೊಡಳ್ಳುಜದೆ 
ಕಾದುವರಾರೆಆಕೆಯಂಗದೇವನ (ಎಕ. 11, ೧೩೨-೧೮; 1123); ನೆಜಕಿ 
ಮುನ್ನಂ ಸಮಣೋ ಅನೋಘವಯಣೋಯೆಂಬುಕ್ತಿಯಿಂ ವ್ಯಕ್ತ 
ಮಾಗಣಾದಿರ್ದೆಂ ಮಟಕಿದಿರ್ದೆನಿಲ್ಲೆನನಿತಂ ಕಂಡಿರ್ದುಮುಂಡಿರ್ದುಮಳ್ಳು 
ಜದಾಂ ಮೆಯ್ಮಜಕಿದಿರ್ದೆನಪ್ಪೊಡೆ (ಸುಕುಮಾ. ೧೦-೪೨); ಮುಸಲಂ 
ಗಗೆನದಿನೆಟ್ಲಂದರಿಸೇನೆಗಳಟ್ಕು£ ಳು 3೬3 ನೆಲಸಿದತ್ತನಂತನ ಕರದೊಳ್‌ 


(ಜಗನಿ. ೭-೬೫). [ಅಳು ತ ಉಬ್ಬ) ` 


ಳೆ 


ಅಳ್ಳ್ಳ 


ಅಕ್ಕಿ, "ಅಲಕ್ಕಿ' ನೋ. 
ಅಳ್ಳೈ (ನಾ). ದಟ್ಟವಾಗುವಿಕೆ; ಸಂಮರ್ವ (9): ಚಕ್ರಂ ಪ್ರಸನ್ನ; 
ದಶದಿಕ್ಟ್ಚಕ್ರಂ ಮುಂದಾಗಿ ನಡೆಯೆ ನಭದೊಳ್‌ ರಥಚಕ್ರಾಕ್ರಮಣಕ್ಕೆ ಖಳ | 
ವಸುಧಾಚಕ್ರಂ ಪಡೆಗಳ್ಳೆಯಾಗಿ ನಡುಗೆ ಸುರರ್ಕಳ್‌ (ಶಾಂತಿಪು. ೩-೧೧೨); 
ಮದನಹರೆಂ ತಪೋಗ್ರಹಣದಿಂದೆ ತಗುಳ್ನೆಡೆಮಾಡದಂತೆ ನಿಂದುದಟ್‌ನ 
(ನ)ಲ್ಪಕಾಲಕೃತಯೋಗಮಿದಿರ್ಚಿ ನಿಮಿರ್ಚಿ ಮುಯ್ಬಿನೊಳ್‌ ಪುದಿದ 
ಕುರುಳ" ಸಮಾರಣ ಸಮಾರಿತಮಳ್ಳೆಯ ಪೂತ ಕಿಂಕಿರಾತದೊಳೆಅಗುತ್ತು 
ಮಿರ್ಪಳಿಯ ಗಾವಳಿಯಂದದಿನೊಪ್ಪಿ ತೋಜುಗುಂ(ಶಾಂತಿಪು.೧೧-೧೦೯). 
ಕ [ev +-ಕೆ] 
ಅಳ್ಳೈಸು (ಕ್ರಿ). ಶಕ್ತಿಗುಂದಿಸು: ಅಳಿಪಾರಾರಾಯುಮಂ ಕೆಂದಿಸದು 
ಕದಡದಾರಾರ ಗುಣ್ಬುಳ್ಳ ಧೈರ್ಯಂಗಳನಾರಾರೊಳ್ಬನಳ್ಳೆ $ಸದು ಮಸು 
ಳಿಸದಾರಾರ ಪೆರ್ಚಿರ್ದ ತೇಜಂಗಳಂ (ಕನಿಚ. 11, 170 ಅರ್ಥೇಂದು). 
[ಅಳ್ಳ್ಯು * -ಇಸ್ಕು) 
ಅಳ್ಗೆರುಳ್‌ (ನಾ). ಸೂಕ್ಷ್ಮವಾದ ಕರುಳು; ಕೋಮಲವಾದ 
ಕರುಳು: ನೆತ್ತರಿಂ ನೆಣದಿನಳ್ಗರುಳಿಂದಮೆ ಭೂತಕೋಟಯಂ ತಣಿಪ 
ನೆಗಟಕ್ಲಿಯಂ ಪಡೆದ (ಎಕ. ೪111, ಸಾಗರ. ೧೦೮-೨೧ ; 1042) ; ಅರಿಭಟಿ 
ರಳ್ನರುಳ್ಬಿಣಿಲ ಬಾಸಿಗದಿಂ ನೊರೆ ನೆತ್ತರೆಂಬ ಬನ್ಮುರತರ ಕುಂಕುಮ 
ದ್ರವದಿಂ (ಎಕ. ೪11, ಶಿಕಾರಿ. ೯೮-೧೮ ; 1103) ; ನಡುಬೆನ್ನೊಳಳ್ಳರುಳ 
ನೊಮ್ಮೆಯೆ ನೆಯ್ದಲ ಕಾನನುರ್ಚುವನ್ನನಿತುಮನುರ್ಚದಿರ್ಪನೆ ರಣಾ 
ಗ್ರೆಣಿ ಬಿಜ್ಜಲದೇವ ಭೂಭುಜಂ (ಎಕ. ೫1, ದಾವಣ. ೪೨-೩೬; 1162). 
`[ಅಳ್ಕ್‌ + ಕರುಳ್‌] 
ಅಳ್ಲಿಡಿ (ನಾ). ದಟ್ಟಿವಾದ ಕಿಡಿ; “ಸಣ್ಣ ಕಿಡಿ” (ಪಂರಾಮಾ. ಕೋಶ) ; 
ದಶರಥನೆಚ್ಚಂ ಸಿಡಿಲಳ್ಗಿ ಡಿ[ಪಾಠಾಂ. ವೊಳ್ಳಿಡಿ]ಗಳವೊಲಂಬನಂಬಟ್ಟುವಿನಂ 
(ಪಂರಾಮಾ. ೩-೫೯). [ಆಳ್‌ + ಕಿಡಿ) 
ಅಳ್ಲಿಸು "ಅಲಕ್ಲಿಸು' ನೋ. 
ಅಲ್ಲು "ಅಲ್ಲು? ನೋ. 
ಅಳ್ನುಡಿ (ನಾ). ಕೋಮಲವಾದ ಕುಡಿ: ಒಂದೆಲೆವೋದಶೋಕೆಯೆರ | 
ಡಳ್ಳುಡಿ (ಪಾಳಾಂ. ಡೊಲ್ಲು ಡಿ] ಬಾಲತಮಾಲಸಂಡದೊಳ್‌ ಮಂದ | 
ಸಮಿಾರನಿಂ ಪೊಳೆವವೋ ಲ (ಪಂರಾಮಾ. ೩-೮೮). [ಅಳ್‌ + ಕುಡ್ಮಿ] 
ಅಳ್ಲೆಸಲ್‌ (ನಾ). ಮಂದವಾದ ಕೆಸರು; ಗಟ್ಟಿಯಾದ ಕೆಸರು: 
ಪಣೆ ವರುಡಲೈ ಪರ್ಪಿದೆರ್ದೆಯೊಳ್‌ ಪೊರೆದಳ್ಳಿ ಸಜಸಂ ವೃಷಂಗಳೊರ್ಳ 
ಪೊಣರ್ದು (ಅರ್ಧನೇ. ೪-೧೨೨) ; ತೆರೆಗೊನೆಯೊಳ್‌ ತೆರಳ್ಲು ನಿಜ ಗಟ್ಟದ 
ಕತ್ತುರಿಯಳ್ಳೆ ಸಣ್‌ [ಪಾಠಾಂ. ಯೊಳ್ಲೆಸಜತ್‌] (ವರ್ಧಪು. ೪-೭೩). 
[ ಅಳ್‌, + ಕೆಸಜರ್‌) 
ಅಲ್ಲಿ "ಅಟ್ಟಾ' ನೋ. 
ಅಳ್ತಿಕಾಲ್ಯ "ಅಟ್ಟಾಕಾಅ' ನೋ. 
ಅಳ್ಲಿಕಾಟ್ಕ (ನಾ). ಯಾಚಕ; ಬೇಡುವವನು: ಬಂದುದಾಸೀನದಿಂ 
ಬೇಡಿವಿತ್ತಂಗೊಂಡು ಪೋಪುದಿದು ಪರಿಭಾವಿಸೆ ಸಂದಳ್ಲಿಕಾಜರೊಳಗುಂಟಿ 
(ಪದ್ಮರಾ. ೫-೫೧). [ಅಲಿ (ಆ ಸಂ. ಅರ್ಥಿ) + -ಕಾಅ] 
ಅಳ್ತಿಗಾಳೆಗ (ನಾ). ವಿನೋದಕ್ಕಾಗಿ ಮಾಡುವ ಯುದ್ಧ : ಮಾಸಾಳು 
ಮಲ್ಲರು ಮೊದಲಾದ ಮೇಳಯದಳ್ತಿಗಾಳಗದೊಳಗಾ ನೃಪಬಾಲಕರ್‌ 
ದಿನವ ನೂಂಕುವರು (ಶ್ರೀಪಾಲ. ೨-೮೮). 
[ಅಲ್ಲಿ (ಆ ಅಜಿ) * ಕಾಳಗ (ಆ ಕಾಳೆಗ)] 
ಅಳ್ತಿನಂದಿ (ನಾ). ಪ್ರೀತಿಪಾತ್ರನಾದ ಹೊಗಳು ಭಟ್ಟಿ: ಕಳುಪಿಪ 
ತನ್ನೊಡವಂದರ ಮಕ್ಕಳ ಕಳುಹಿದನಳ್ಕಿವಂದಿಗಳಾ... ಪೊಕ್ಕನು ತನ್ನ ನಿಳ 
ಯನನಾ ರಾಜೇಂದ್ರ (ರಾಮಕಾ. ೧-೧೩೫). [ ಅಳ್ತಿ ( ಅಲಿ) * ವಂದಿ] 


೫೩೩ 


ಅಳ್ಳೆ ಕ 

| ಅಳ್ಚಿವಡು "ಅಟ್ಟಿ ವಡು' ನೋ. 

' ಅಳ್ದರಿ (ನಾ). ದೊಡ್ಡಗುಹೆ, ಕಣಿವೆ: ಆ ಕಾಲದೊಳ್‌ ದರಿಯು 
ಮಳ್ಹರಿಯುಂ ಕುಲ್‌ ಯುಂ ಕುತ್ತುಜಂ. .. ಉಪನದಿಯುಮುಪ 
ಸಮುದ್ರಮುಂ ಪುಟ್ಟಿ (ಪಂರಾಮಾ. ೧-೮೧ ವ). 

[ಅಳ್‌ ? + ದರಿ] 

ಅಳ್ಲೀರ್‌ (ನಾ). ಹೆಚ್ಚಾ ದ ಕಾಂತಿ (?): ಚಾಳುಕ್ಕಮಹೀಶನ 
ಕೂರ್ಬ್ಸಾಳಲ್ಲೀ[ಪಾಠಾಂ.ಲ್ಸಿ] ರೊಳಗೆ ನೋಡೆ ಪೊಳೆವುತ್ತಿರ್ಪ್ಪಾ ಬಾಳೆಗೆರೆ 
ಯೋಡುವರಿ ನರಪಾಳರ ಗಜಘಟಿಗಳೇನಿದೊಂದಚ್ಚರಿಯೋ (ಎಕ. ೪11, 
|. ಶಿಕಾರಿ. ೧೩೭-೨೦; 1114). [ಅಳ್‌, + ನೀರ್‌] 

1| ಅಳ್ಲಿತ್ತಿ, ಅಳಿನೆತ್ತಿ (ನಾ). ೧. (ಎಳೆಯ ಮಗುವಿನ) ಮೃದುವಾದ 

ನೆತ್ತಿ; ಕೋಮಲವಾದ ನೆತ್ತಿ. ೨. ಆಮಶಂಕೆ (ದಕ). ಅಳಿನೆತ್ತಿ : 
೧. “ಅಳಿನೆತ್ತಿ - ಕೂಸಿನ ನೆತ್ತಿ? (ಜಾನಕೋ. ೧೫) ; ಭ್ರೂಣದ ಮತ್ತು 
ಎಳೆಮಗುವಿನ ತಲೆಬುರುಡೆಯ ಗೋಡೆಮೂಳೆಗಳ ಪಕ್ಕಕೋನಗಳಲ್ಲಿ 
ಸೂಕ್ಷ್ಮ ಚಮಾ೯ವರಣವುಳ್ಳ ಅವಕಾಶ; ಅಳಿನೆತ್ತಿ; ಸುಳಿನೆತ್ತಿ 
(8೫೦೧೬೩೫೮11. ಇಂಕನಿ). [ಅಳ್‌ + ನೆತ್ತಿ) 
ಅಲ್ಲಲ (ನಾ). ಜೌಗುನೆಲ ; ಜವಳು ನೆಲ (ದಕ. ಕ). 
[ ಅಳ್‌ + ನೆಲ] 
ಅಳ್ಬು, (ನಾ). - ಅಪ್ಪು : “ತಾಳ್ಪೆನಲಳ್ಬಿಂಗೆ ನಾಮಂ * (ಚತುನಿ. ೫೬). 
| (< ಅಪ್ಪ?) 

ಅಳ್ಳ್ರು "ಅಳಿಪು' ನೋ. 

ಅಕ್ಕು "ಅಟಾಪು ನೋ. 

| ಅಳ್ಮದ (ನಾ). ಮಂದವಾಗಿ ಸುರಿಯುವ ಮದ; ಗಟ್ಟಿಯಾದ 
ಮದ : ಇನಿಸನಡರ್ತ್ಸು ನಿಂದುಜದೆ ಕಾದದೆ ಗೆಯ್ಯದೆ ಧಾರೆ ಸೇಳ್ದ 
ದಂಡಿನ ಘಟಿಯಾನೆಯಳ [ಪಾಠಾಂ. ಟ್ಮ]ದದ ಧಾರೆಯೊಳರ್ದ್ನುದು 
(ಎತ. ೫11, ಶಿಕಾರಿ. ೧೩೭-೧೮ ; 1114). [ಆಳ್ಕ್‌ + ಮದ] 

ಅಳ್ಮಿದುಳ್‌ (ನಾ). ಮೃದುವಾದ ಮಿದುಳು: ಪರಿವಡಿಯಂಕದಂತೆ 
ಪೊಜಮೆಟ್ಟಿದೆ ಸೂಳಿಜಿವ (ಪಾಠಾಂ. ವೊ]ಳ್ಮಿದುಳ* ಸಿಡಿಲ್ದರೆ ಪೆಜಸಾರ್ದು 
ಸನ್ನೆದಗರಂದದೆ ತಾಗುವ (ವರ್ಧಪು. ೮-೫೭) ; ಮಾಳವನಳ್ಳಿ[ಪಾಠಾಂ. 
ಳುಮಿ]ದುಳುಗೆ ಖಚನೀರಿಗೆ ಪಾಂಡ್ಮನ ಕಾಳಿಜಕ್ಕೆ ನೇಪಾಳನ ಬೆಂನ 
ಸೂಂಟಿಗೆಗೆ (ಎಕ. 1೪, ಹುಣಸೂ. ೧೩೭-೧೭ ; 1162); ಬೀರರಳಿಮಿ£ಳ್ಮಿ] 
ದುಳುದಿರ್ವ್ಯನ್ನ ವಪ್ಪಳಿಸಿ ಸಂಗರದೊಳು ಚಲದಂಕರಾಮನಗ್ಗದ ಹನ್ಮನ 
ನಾಂತಿಅದನಾಜಿನಾಜಿಭಯಂಕರನಪ್ಪ ಸಂಕರನು (ಸೌಇಇ. 200, ೧೨೬-೯; 
1186). [ಆಳ್ಕ್‌ + ಮಿದುಳ್‌] 

ಅಕ್ವು "ಅಟ್ಟು' ನೋ. 

55 | ಅಳ್ಳೆಂಕ (ನಾ). ದಿಗಿಲು; ಭಯ (?). "ಅಳ್ಳಂಕಗೊಳ್‌ ಪರಾ. [1] 
ಅಳ್ಳಂಕಗೊಳ್‌ (ಕ್ರಿ). ದಿಗಿಲುಗೊಳ್ಳು; ಭಯಹೊಂದು (?): 

ಘಳ್ಳಿಡುವ ನಾಯಿ ಸುತ್ತಲು ಪರಿಯೆ ಗಾಳಿವಿಡಿದಳ್ಳಂಕಗೊಂಡು ಹೋಗ 
ಲ್ಬಾರದಿಟ್ಟಿ ಡೆಯೊಳೆಡಬಲನನಾರಯ್ಯುತ ** «ಹಿಂದೆ ಮರಲಳ್ಲೆಕ್ಕಲನಂ 
(ಹಚಕಾ. ೬-೧೧). [ಅಳ್ಳಂಕ ೬ ಕೊಳ್‌] 

40| ಅಳ್ಳಕ, ಅಳಕ್ಕ (ನಾ). ೧. ಸಡಿಲ; ಬೇಕಾದ ಅಳತೆಗಿಂತ ಹೆಚ್ಚಾ 
ಗಿರುವುದು : ಅವರು ಕನ್ನಡಕ ಹಾಕಿಕೊಂಡಿರುತ್ತಾರೆ ಮತ್ತು ಅಳ್ಳಕ 
ವಾಗಿ ಕೋಟು ಹಾಕಿಕೊಳ್ಳುತ್ತಾರೆ (ಶಾಲೆಮ . ೩೩). ೨. ನಿರ್ಬಂಧ 
ಹೆಚ್ಚಿಲ್ಲದಿರುವುದು; ಸಡಿಲವಾದ ಕಟ್ಟು: ಧರ್ಮನೆಂಬುದರಲ್ಲಿ 
ಅಂಥ ಸಮಭಾವವಿರುತ್ತದೆ. ಅದರಲ್ಲಿ ಕಟ್ಟುನಿಟ್ಟೂ ಉಂಟು ಅಳ್ಳಕವೂ 
ಉಂಟು, ಹದ್ದುಬಸ್ತೂ ಉಂಟು (ರಾಜ್ಯಶಾ. ೨೦೦). ಅಳಕ್ಕ ; ೧. ಕೈಗೆ 
ಕಟ್ಟದ ಕಂಕಣ ಅಳಕವಾಗಿದೆ (ರೂಢಿ). 


5] 


15 


20 


25 


90 


45 


ಅಳ್ಳಗೆ ೫೫೩೪. 
ಅಳ್ಳಕಮಾಡು - ಸಡಿಲಗೊಳಿಸು; “ತೆಳ್ಳಗೆ ಮಾಡು; ಕೃಶ: 
ಮಾಡು; ವಿರಳಮಾಡು ; ಅಳ್ಳಕಮಾಡು. . .” (4೬20810, : 


ಇಂಕನಿ). ಅಳ್ಳಕವಾಗು-ಗೆಟ್ಟಿಯಿಲ್ಲದಿರು; ನೀರಾಗಿರು: ದೋಸೆಹಿಟ್ಟು : | 
ತುಂಬಾ ಅಳ್ಳ ಕವಾಗಿದೆ (ರೂಢ). [ಜೇ ॥ ತಮಿ. ಆಳಕಂ - ನೀರು] | ; 
ಅಳ್ಳಗೆ (ಅ). ಉದುರಾಗಿ; ಬಿಡಿಬಿಡಿಯಾಗಿ: ಅನ್ನವನ್ನು ತುಸು| 5| 
ಅಳ್ಳಗಾಗಿ ಮಾಡಿ ಗೊಡ್ಡುಸಾರು ಮಳ್ಳಿ ಸುತ್ತೇನೆ (ಜನನಾ. ೪೨). | 
[ಆ ಅಳ್ಳಿಕ] | 
ಅಳ್ಳಬರು (ಕ್ರಿ). ಅಡ್ಡವಾಗಿ ಬರು; ಅಡ್ಡಿಯಾಗು (?): ಸುರ! ; 
ಮಥನ ನೀನಳ್ಳಬಾರದಿರರೆಗಳಿಗೆಯೊಳಗೀಗ ಗರಳದಲುರುಹಿ ತೋಣನೆ | 
ವೆನುತ ಹರಿದರು ಬಾಣಸಿಗರಂದು (ಪ್ರಹ್ಲಾಚ. ೭-೭೮). 1101 
[ಅಳ್ಳ 2 * ಬರು (ಆ ಬರ್‌)] pl 
ಅಳ್ಳಮ್ಮಗವುಂಡ (ನಾ). ಒಬ್ಬಾತನ ಹೆಸರು: ಅಳ್ಳಮ್ಮಗವುಣ್ಣರ 
ಮಗ ಜೋಳನಿಳ್ನ ಜಿತೇನಲಭ್ಯತೇ (ಎಕ. ೪11, ಶಿವಮೊ. ೨೪-೪ ; 970). / 
[ಅಳ್ಳಮ್ಮ್ಯ * ಗವುಂಡ (ಆ ಗಾಮುಂಡ)] pa 
ಅಳ್ಳಾಗು (ಕ್ರಿ). ಸಡಿಲವಾಗು: ತಲೆ ಎಲುವು ಶೀರಾ ಆ ಅಳ 


(ಕುರಿಹಿಂ. ೫೫). [ಅಳ್ಳು? +೬ ಆಗ್ಗು] 
ಅಳ್ಳಾಟಿ "ಅಲ್ಲಾಟ ನೋ. 
ಅಳ್ಳಾಡಿಸು "ಅಲ್ಲಾಡಿಸು? ನೋ. i 
ಅಳ್ಳಾಡು "ಅಲ್ಲಾಡು' ನೋ. | 
ಅಳ್ಳಾಳನಾಥ "ಅಲ್ಲಾಳನಾಥ' ನೋ. | 
ಅಳ್ಳಿ ಕುಂಚ (ನಾ). 'ಅಣಿಲು; ಅಳಿಲು : ಅಳ್ಳಿಕುಂಚಗಳು ನುರದಮೇಲಿ | 

| 
i 


] 


ವಿಕೀಷವಾಗಿ ಓಡಾಡುತ್ತವೆ (ರೂಢಿ). [ಅಳ್ಳಿ * ಕುಂಚ?] 

ಅಳ್ಳಿಬಲೆ (ನಾ). (ಕರಾ) ದೊಡ್ಡ ಕಣ್ಣಿನ 'ಮಾರಿಬಲೆ. 

[ಅಳ್ಳಿ * ಬಲೆ] 

ಅಳ್ಳಿರಿ "ಅಳ್ಳಿ ಕ್ಕ' ನೋ. 

ಅಳ್ಳಿಸು (ಕ್ರಿ). ಅರಳಿಸು ; ದೊಡ್ಡದು ಮಾಡು; ಉಬ್ಬಿಸು : ಬಸುಜಂ 
ಕಣ್ಣನಳ್ಳಿಸುತೆ ಮೆಳ್ಳಿ ಸುತಲಂತಕಾಂತಕನ ನಗಿಸುತೆ ಸೊಗಸುತಂ ಭೃಂಗಿ 
ನಟಿಸಿದ ನವನಾಟ್ಯವ (ಮದೇಪು. ೧-೩೭). [ಆ ಅರಳಿಸು ಆ ಅಲರಿಸು] 

ಅಳ್ಳಿಆಕಿ, ಆಳ್ಫಿರಿ "(ಕ್ರಿ ೧. ಅಲುಗಾಡು ; ಸ್ಪಂದಿಸು; ಅದುರು: ' 
“ ಅಳ್ಳಿಟಾ - ಸ್ನ ೦ದನೇ ೫ ( ಕಮಧಾ) ; ಅಳ್ಳಿಆಕಿಯೆ ಕೇತು ನಭದೊಳ್‌ [30 
REARS ``ಿಂಜೊನ್ನ ರಥದನಶ್ವತ್ಥಾಮಂ (ಪಂಪಭಾ. ೧೦-೫೭); | | 
ಮಜ್ಜನಕ್ಕೆಜಕಿವುತಳ್ಳಿ Bo ತಪ್ಪಿ ತಡಬಡಿಸುತಂ (ಹಲಾರ. ೯೦-೧೫) ; ೫ 
ಎಮ್ಮೊಡಲೊಳಳ್ಳಿಆಕವುತಿಪ್ಪ ಫಂ: ಬೇಗೆಯ ಬೆಂಕಿಯುರಿ ನಿನ್ನ ನಿಟಯದೇ | | 
(ade; i) / ಒಡನೆ ನೆಲನಳ್ಳಿ ಆಯೆ ವಾದ್ಯದ ಗಡಣ ಮೊರೆದುದು | | 
(ಕುವ್ಕಾಕ. ೮-೨೧). ೨. ನಡುಗಿಸು; ಅಲುಗಾಡಿಸು: ಕಟ ಲೆಯ $5: 
'ನಲೆವ ಸೊಡರ್ಗುಡಿಗಳನೀಯಳ್ಳಿ ಆದಲೆವುವು ಬನಡೊಳಗುಳ್ಳಲರ್ದು | 
ಜ್ಹ್ವಳಿಪ ಚಂಪಕಪ್ರಸವಂಗಳ್‌ (ಅದಿಪು, ೧೧-೬೭) ; ಮುತ್ರಸಿಷ್ಧಿ ಗಮ, 
ಕೇಂದ್ರನನಳ್ಳಿ ಆವಂತೆ ನೀಳ್ಡಗುರ್ವಿನ ಗಜಾಯೆತ್ತಿ ಬಂದನವನೊರ್ವನ | | 
ಪೂರ್ನಿಗನಿಂದ್ರಜಾಲಿಗಂ (ಲೀ ಲಾವ. ೪-೭೫). ೩... ಚುಚ್ಚು; ತಿವಿ 
ಕೋಗಿಲೆಗೆಳೆಡೆವಿಡದುಗುರೆ ಮೊನೆಯೊಳಳ್ಳಿ ಆಯೆ ಸುರಿವ ಸಹಕಾರ ಫಲ |4 
ರಸದ ಸೋನೆಗಳಿಂ (ಕಾದಂಪೂ. ೧೦೧೦) ; ಜಯಪತಾಕೆ ನಭಮನಳ್ಳಿ 
ಆಯೆ (ಪಂರಾಮಾ. ೩-೬೦ ವ); ನಗರನಗರಿಯೊಳೆಸೆನ ದೇವಾಲಯಂ | | 

ಗಳಿಂ ಮುಗಿಲನಳ್ಳಿ ಜವ ಘನಮಾಡ ಕೊಟಿಂಗಳಿಂ (ಮಲುರ. ೮-೧೬) ; | | 

| 


ಅಳ್ಳಿಿದುದು ಮಾನಸಮಂ ತಳ್ಳಂಕಂ (ಶಬಶಂ. ೪-೯೦). ೪. ಧ್ವನಿ 
ಮಾತು) ಗರ್ಜಿಸು; ಆ 4 ೯ಟಸು: 
ನಿಸ್ಸಾಳೋಳಿಗಳ ತಂಬಟಿದ ಕೊಂಬಿನ (ಕುವ್ಯಾಭೀ. ೬-೯); 


ಸೂಳುಮಿಗಲಳ್ಳಿ ka 
ಅಳ್ಳಿಆವ 


45 


; ಅಳ್ಳಿ ಖ್ಯ (ನಾ). ಧ್ವನಿ; ಶಬ್ದ; ಸದ್ದು: 


| ಅಳ್ಳು, 
ಅಳ, 2 (ನಾ). ಅಂಗಡಿ ಸಂತೆಗಳಲ್ಲಿ ಧಾನ್ಯ ಅಳೆಯುವ ಕೂಲಿಗಾಗಿ 


: ಅಳ್ಳಿ 3 (ನಾ). ಏಡಿ: ಈ ಬಾಣಗಳೂ. 


ಅಳ್ಳೆಗುತ್ತು 
ವಾದ್ಯರೆವಮೊಡನೆ ಬ್ರಹ್ಮಾಂಡಮಂ ತೀವೆ ಬರುತಿರ್ದ ೦ (ಚಿಬಪು. 
೩೨-೪೩) ; ಸೊರ್ಕಿನಿಂದಳ್ಳಿಜೀವಾ ಶಿವಾಜಿಸುತ ಶಂಭುಜಿಯೇಲಕಿಯ 


ನುರ್ಬು ಕೊರ್ಬುಮಂ ತೆಳ್ಳನೆಗೆಯ್ದಂ (ಚಕಬ. ೫). ಅಳ್ಳಿರಿ: ೨. ಆ 
ಗಡಿಯೊಳಿರ್ಪ ಸೈನಿಕರಾಗಿಸಿದುದ್ಧಟ ಶತಘ್ನಿಗಳ ಗಾವರದುರ್ಬಾಗಳ್‌ 
ಜಯನಿರ್ಫೋಷದ ಯೋ ಗಂಬಡೆದಾದಮಳ್ಳಿರಿದುದೆಣ್ಣೆಸೆಯಂ 
(ಮರಾಚ. ೬-೯೫). 

ಅಳ್ಳಿಅಂದಾಡು - ಸಂಚರಿಸು; ಅಲೆದಾಡು; 
ಓಡಾಡು : ನೀಡನಿಕಾಯದತ್ತಲಾದಂ ಮನಮಿತ್ತುವೆಣ್ಣೆಸೆಯೊಳಳ್ಳೀಟಿ 
ದಾಡುವ ಪಕ್ಷಿಸಂಕುಳಂ (ದಶಕು. ೧೧-೨); ಈ ಕಳ್ಳಿಯ ಬೇಲಿವಳ್ಳಿ 
ಯೊಳಗಳ್ಳಿ ಆತಿದಾಡುತೆ ಜಳ್ಳ ವೋದೆವು (ಅಪ್ರ ಶಿ. ೧೪-೩೮). 

ಜಾ + ಇಲಿ] 


ಅತ್ತ ಇತ್ತ 


ನರನ ನಿಷ್ಠುರ ಸಿಂಹರವನಿದೆ 
`ರಗಡಳ್ಳಿ ಜೌ ಸಾಜುತಿದೆ ಸಂಗರಕೆ ಸಾಹಸಮಲ್ಲ ಮೊಳಗಿದನೆಂದನಾ 


ದ್ರೋಣ (ಕುವ್ಯಾವಿ. ೩-೧೪). [< ಅಳ್ಳಿ ಆಸ್ಕಿ] 


ಅಳ್ಳಿ ಳ್ಳೀಉಸು (ಕ್ರಿ). ಅಲುಗಿಸು ; ಅದುರುವಂತೆ ಮಾಡು ; ಸ್ಪಂದನ 


ಳಿಸು; “ಬಾರಿಸು” (ಚತುನಿ. ೮೭ ಕಿ); ಆ ತನೂದರಿಯರಾ 

ಥಿ €ಯ ನನ ಮನಸ್ಸರಸ್ತಟಿಮಂ ತಮ್ಮ ವಳಿತ್ರಯ ತರಂಗಂಗಳಿಂದ 
Ky ಳ್ಳಜಸಿಸಿಯುಂ (ಆದಿಪು. ೮-೨೪ ವ). [eg + -ಇಸ್ಕು] 
"ಅಲ್ಲು' ನೋ. 


ಜೇಡು ಧಾನ್ಯ : ಶ್ರೀ ಭೈರವದೇವರ ಸನ್ನಿಧಿಯ ಸಂತೆ ಕಿಲವಾಗಿರ 
ಗಿ ಪ್ರತಿಹುಟ್ಟಸಿ ಅಳ್ಳು ಅಡಿಕಾಸು ಸಹ ದ್ರವ್ಯಮುಖದಿಂ ದೇವರ 
ದೇವತಾರಾಧನೆಗೆ (ಸೌಇಇ. 120-11, ೫೩೨-೯ ; 1539). 
(ದೇ. ॥ ತಮಿ. ಅಳ್ಳು] 


|25; ಅಳ್ಳೂಮ (ನಾ). ಅಣಿಲು ; ಅಳಿಲು ; ಇಣಿಚಿ (ದಕ. ಕ). (1) 
'ಅಳ್ಳೆ, 


(ನಾ). ೧. ಹೊಟ್ಟಿಯ ಜಡ ಪಕ್ಕ; ಪಕ್ಕೆ : ಮಡಕಾಲ್‌ 
ಕರ್ಣಕಿವಿ ಮೂಗು ಟೀ ಬಸಿಖಗುರ್‌ ಪುರ್ವಳ್ಳೆ ಪಲ್‌: ಕೆಕ್ಕೆ ಕಾಲಡಿ 
ಯೆಂದಿಂತಿವನುರ್ಚಿಪೋದುವಿಸೆ ತತ್ಸೌಜನ್ಶ ಕಂದಾಂಕುರೆಂ (ಶಾಂತಿಪು. 
೪-೧೭); ಅಳ್ಳೆ[ಪಾಕಾಂ.ಮೆಳ್ಳೆ)ಯಂ ಕುತ್ತೆಯುಮಿರ್ಕುಳೊಳೊತ್ತೆಯುಂ 
(ಅಜಿಪು. ೧೧-೧೦ ವ); ಉಗಿದು ಹಾಯ್ಯುವ ಖಳನ ನಿಡುದೋಳುಗಳು 
ಬಳಲಿದವಳ್ಳೆ ಹೊಯ್ದ ವು (ಕುವ್ಯಾಸ. ೧೩-೨); ಕಿಡಿಗೆದಲುವ ಬಾಯಿ 
ಮಿಂಚೇಳ್ವ ಕಣ್ಣಸುಮಿಡಿವಳ್ಳೆ ನಸುಹೆಚ್ಚಿದುಸುರು (ಭರಚ. ೧೪-೧೨). 
[ದೇ. ॥ ಮಲ. ಅಳ್ಳಿ ; ತುಳು. ಆಳೆ, ಅಲ್ಲೆ) 


ಅಳ್ಳೈ (ನಾ). ಪೊಳ್ಳಾಗಿರುವಂಥದು ; ಸಡಿಲ; ಶಿಥಿಲ; ದುರ್ಬಲ. 


“ಅಳ್ಳೆಜೊಳ್ಳೆತನ' ಪರಾ. [?) 

- ನನ್ನೆ ಕವಚವನ್ನು ಹೊಕ್ಕು 
ಅಳ್ಳಿಯ ಬಸುರುಹೊಟ್ಟಿ ಯನ್ನು ಸೀಳಿಕೊಂಡು ಹೊರಡುವ ಮರಿಗಳ 
ಹಾಗೆ ನನ್ನ ಪ್ರಾ ಣಗಳನ್ನು ಅಪಹರಿಸುತ್ತ ವೆ (ಕೃವಾಭೀ. ೧೮೮). AU 


"ಅಳ್ಳಿಗೊಂಬು', 


ಅಳೆ ಕುಡಿ (ಸಾ. ಪಕ್ಕೆಯ ಕಡೆ; ಆಕ್ಸಿ ಯ ತುದಿ (ದಕ. 8) 


೪ 
[ಅಳ್ಳಿ, + ಕುಡಿ 2) 


ಅಳೆ ಕೈಗುಕ್ಳು (ನಾ). ಪಕ್ಕೆಯನ್ನು ತಿವಿಯುವುದು : ಭಾವ ಸಿಕ್ಕಿದನೆಂದು 


ಸಭೆಯ ವಿಭಾವರೀಚರರುಬ್ಬಿ ನಗೆಯಲಿ ಪಾವಮಾನಿಯ ಮುಕ್ಯ ಆಕ್ಸಿ 
ಸ ಗುಕ್ಕಿನಲಿ [ಪಾಠಾಂ. ಗುತ್ತಿ ಶ್ಮಿನಲಿ] (ತೊರರಾ. ೫-೭-೪೬). 
ಆಳ್ಫೈೆ ಚೆ ಕುಕು 2) 


ಸ. (ಕ್ರಿ). ಇ ಆಳ್ಳೆಗುಕ್ಕು. “ಅಳ್ಳೆಗುಳ್ಳು' ಶಬ್ದದ ಪ್ರಯೋ 


ಗಡ ಪಾಠಾಂತರವನ್ನು. ನೋಡಿ. [ಅಳ್ಳಿ, * ಕುತ್ತು] 


ಅಳ್ಳೆಗೊಂಬು 


ಅಳ್ಳೆಗೊಂಬು (ನಾ). ಸಣ್ಣ ಕೊಂಬೆ; ತೂರಲು ಕೊಂಬೆ; ರೆಂಬೆ: 
ತೆಜಂದಿಜಕಿದಳ್ಳೆ ಗೊಂಬಿನೊಳ್‌ ಪಾಯ್ವುದುಮೊಂದೆ ಪಣ್ಣ ರಸಮಂ| 
ಸವಿದಾಜದೆ ಚಂಚುವೆಂ ಕೆಲಕ್ಳುಯ್ವುದುಂ (ಶಾಂತಿಪು. 
ಮಾಮರನಳೆಗೊಂಬಿನೊಳ್‌ ಮಿಳಿರ್ವೆಳವಳ್ಳಿ ಬಾಲಂ... ಎಂಬಿನಂ 
ಮನಂಗೊಳೆ ಮಧುಮಾಸಕೇಸರಿ (ಅಜಿ ಪು. ೬-೨೩) ; ತಳ್ತ ನಾನಾವಿಧ 
ದಳ್ಳೆಗೊಂಬು ಸೆಳೆಗೊಂಬೆಳೆಗೊಂಬುಗಳಿಂದಮೊಪ್ಪುವಿಮ್ಮಾವಿನ , 
ಸೊಂಪೆಸೆಗುಂ ವನಾಂತದೊಳ್‌ (ಜಗವಿ. ೧೪-೨೬) ; ನಡೆಗಳೊಳಂಬೆ 
ನುಣ್ಣುರುಳೊಳಾಜಡಿ ತೋಳ್ಗಳೊಳಳ್ಳಿ ಗೊಂಬು (ಕಬ್ಬಿಕಾ. ೯೨), 
[ಅಳ್ಳೈೆ * ಕೊಂಬ್ಮು] 
ಅಳ್ಳೆ ಗೊಬ್ಬು (ನಾ). ಕೊಬ್ಬು ಸ ಮೈಕೊಬ್ಬು (7): ಕೊಳ್ಳದೀ ಧನು|10 
ನೀತನುದ್ಲಿ ನೊಳಳ್ಳೆ ಗೊಬ್ಬಿ ಕ » ಬಿಲ್ಲ ಗುತ ಬಿದ್ದನು 
(ee. ೩೦-೨೩). [ಕ್ಸ + ತೊಟ್ಟು (ಆ ಕೊರ್ವು)] 
ಅಳ್ಳೆ ಜೊಳ್ಳೆತನ (ನಾ). ನಿಸ್ಸಾರವಾಗಿರುವುದು : ಮುಸು ಮುತ್ತಂತೆ 
ತೆರಳ್ಹ ತನ್ನ ಮೊಗಮಂ ಕಂಡಳ್ಳನೋ ಕೂಡೆ ಜೋಲ್ಡು ಸಡಿಲ್ಲಿರ್ದೊಡ 
ಲಳ್ಳೆ ಜೊಳ್ಳೆತನಮಂ ಮೇಣ್ಯಾಣನೋ (ಆದಿಪು. ೨-೪೫). 
[ಆಳ್ಫೈ * ಜೊಳ್ಳಿ + -ತನ] 
ಅಳ್ಳೆಜೊಳ್ಳೆಯ (ನಾ). ನಿಸ್ಸಾರನಾದವನು ; ಅಶಕ್ತ: ಅಧಿಗಳು 
ಮನೇಕೆವಿಧವ್ಯಾಧಿಗಳುಂ ಬಾಧಿಸುತ್ತು ಮಿರೆ ನರಜನ್ಮಾಂಭೋಧಿಯೊಳ 
ಗರ್ದು ದುರಿತವಿರೋಧಿಗಳಳೆ ಹನು ಭು ಪನ (ಅಜಿಪು. 
೨-೮೩). “ಅಳ್ಳಿ ಜೊಳ್ಳೆ ತನ” ಪರಾ. [ಳೈ * ಜೊಳ್ಳೆ + -ಅ] 
ಅಳ್ಳಿದೆ "ಅಳ್ಳಿ ಜಿನ ಸೋ. 
ಅಳ್ಳೆ ದೆಗೊಳ್ಳು (ಕ್ರಿ). ಎಡೆಗೆಡು ; ಧೈರ್ಯಗುಂದು; ಧೃತಿಯಿಲ್ಲ 
ನಾಗು ೯ ಯ ರಣವಾದ್ಯ ಚಯವಳ್ಳಿ ದೆಗೊಳಲು ಬ್ರಹ್ಮಾಂಡ 
(ತೊರರಾ. ೬-೧೭-೧೩). 
[ಅಳ್ಳೆದೆ (ಆ ಅಳ್ಳಿರ್ದೆ) * ಕೊಳ್ಳು (ಆ ಕೊಳ್‌])] 
ಅಳ್ಳಿಬಾಲ (ಕ್ರಿ). ಪಕ್ಕೆಗಳು ಹೊಡೆದುಕೊಳ್ಳು, --ಕಂಪಿಸು: 
ಕ್ರ ತುಗಳಡಗಿದವಖಿಳ ಸುರರಾಹುತಿಗಳಕು ್ಯಡಿಸಿದವು ಕ ವೃ ಸ್ಥಿ ತಿಗ ಸಿ 
ಸರಿಸಿದವು ಧಾರ್ಮಿಕರಳ್ಳೆಬಾಜಕಿದ 4 (ಪಾಕಾಂ. RE ್ಸ ಬಾಜದರು] | 
(ತೊರರಾ. ೧-೮-೪೩). [ಆಕ್ಸಿ + ಪಾಲು] 
ಅಳ್ಳೆರ್ದೆ, ಅಳ್ಳಿದೆ (ನಾ). ೧. ನಡುಗುವ ಎದೆ: ದೇಸೆಯನಾಂತು |80 
ತ RT ನಿಜಕಿ ಗಂಡರಳ್ಳೆ ರ್ದೆಗಳಂ ತುಆಿವಮೋಜೆಯನುಂಟು 
ಮಾಡುವಂದದೆ ನಿಡುಗಣ್ಣಳೊಳ್‌ ಹ (ಪಂಪಭಾ. ೪-೩೫) ; ಪೌರವನಂ 
ಗಳೊಳ್‌' ಕುಸುಮಸೌರಭ ಸಾರಸಮಿಾರ ಮಂದಸಂಚಾರಮೆ ಪಾಂಥ 
ರಳ್ಳೆರ್ದೆಯನಾರ್ದಿಸುವಂಗಜಬಾಣಮೋ ಕ್ಷ ಹುಂಕಾರಮೆ (ಪಂ ರಾಮಾ. 
೧-೧೦೮) ; ಅಳ್ಳೆರ್ದೆ ಡಕ್ಕೆವಾಯ್‌ (ಅನಂಪು, ೨-೪೮) ; ಎಕ್ಕೆ ವಾಜು | 
ವಳ್ಳೆರ್ದೆಯುಂ (ಕುಸುಮಾ. ೧೩-೪೬). ೨. ಚಂಚಲವಾದ ಮನಸ್ಸು: 
ಅಬಲೆಯರಳ್ಳೆರ್ದೆಗಳ್‌ ಪುರುಷಗುಣಮನಜಕಿದೆಜಗುಗುಮೇ (ಆದಿಪು. 
೧೨-೧೭) ; ಆನಂದವಾರಾಶಿಯೊಳ್‌ ಮುಲುಗಿರ್ದಳ್ಳಿರ್ದೆ ಮೂಡದಂತು 
ಬ ಕೂಡಿರ್ದನಬ್ಹಾ ಕ್ಷಿಯೊಳ್‌ (ಅರ್ಧನೇ. ೩-೧೦೭). ೩. ಹೆದರುವ 
ವ್ಯಕ್ತಿ; ಭಯಪಡುವ ವ್ಯಕ್ತಿ : ಕಲ್ಲೆರ್ದೆ, ಅಳ್ಳೆರ್ದೆ (ಭಾಷಾಭೂ. | 40 
೧೫೦ ಉದಾ). "ಕಡುಗಲ್ಲೆರ್ದೆ? ಪರಾ. ಅಳ್ಳಿದೆ: ೧. ಅಳ್ಳೆದೆಯ 
ಮನ್ನೆಯರನೊಗ್ಗಿನ ಡೊಳ್ಳು ಗರ ಕಟಿವಾಯ ಕೊಯರ್‌ (ಕುವ್ಯಾದ್ರೋ. | 
೩-೨೦) ; ಅಳ್ಳಿದೆಯವಳು ರೂಪಾಣಿಯೊಬ್ಬಳು ಲಜ್ಜೆಯಿಲ್ಲದೆ ನಿನಗೆಜಗಿ | 
ದಳು (ಭರಚ. ೧೪-೯೬); ಅಂತಹ ಧೀರ ದಳಪತಿಯನ್ನು ಚು 
ಮಾತ್ರಕ್ಕೆ ಎಂತಹ ಅಳ್ಳೆದೆಯ ಸೈಸಿಕನಾದರೂ ಉತ್ಸಾಹದಿಂದ ಯುದ್ಧ 
ಮಾಡುತ್ತಿದ್ದನು (ಸವತಿ. ೫೨). 


೧-೬೩) ; 


5 


15 


25 


35 


NS 


ಅಳ್ಳೊಅತೆ 


| ಅಳ್ಳಿದೆಯಾಗು - ಭಯವುಂಟಾಗು : ಸುರಪುರಕೆ ಸಂಧಾನವೊ! 
| ನಾನ ನಖೆಯನಳ್ಳೆ ದೆಯಾದುದೆನಗೆಂದ (ಕುವ್ಯಾಕ. ೧೪-೧೧). 
[ಆಳ್‌ + ಎರ್ದೆ] 
 ಅಳ್ಳೆರ್ದೆತನ (ನಾ). ಅಂಜಿಕೆ; ಅಧೈರ್ಯ : ಅಳ್ಳಿರ್ದೆತನವ ಕಾಣಿಸ 
ದೊಯ್ಯನೆ ತನಗುಳ್ಳ ವಿದ್ಯಾಕಲೆಗಳನು ಒಳ್ಳಿದಳೆಂತೆ ತೋಟಕಿಸಿದಳು 
| (ಕುರಾಸಾಂ. ೨೫-೧೮) ; ಆತ್ಮನೊಳಿರ್ದ ಮಲೀಮಸಂಗಳಂ ಶೋಧಿಫೆ 
ನೆಂಬೆನಳ್ಳೆರ್ದೆತನಂ ಬಿಡದಾಯ್ತು (ಅಪರಾ. ೨೩). [ಆಳ್ಸೆರ್ಜೆ * -ತನ] 
ಅಳ್ಳೆ ರ್ದೆವಡೆ (ಕ್ರಿ). ಅಧೀರತೆಯನ್ನು ಪಡೆ; ಹೆದರು: ಆಯತಿ 
ಸೆಟ್ಟಿ ಕೈರ್ದೆನಡೆದಜಕಿವಿನ ಬೀಯದೆ ಮಕಿದೊಜಗಿದಳು (ಜಯ ಕಾ. 
ಹ [ಅಳ್ಳಿರ್ದೆ * ಪಡ್ಡೆ] 
ಅಳ್ಳೆವಿಳ್ಳಿ (ನಾ). ಚದರಿಹೋಗುವುದು ; ಹರಿಹೆಂಚಾಗುವುದು. 
ಅಳ್ಳೆನಿಳ್ಳೆಯಾಗು - ೧. ಚದರಿಹೋಗು ; ಅಸ್ತವ್ಯಸ್ತವಾಗು : 
ಅಂಬರಂಬರಂ ಬಗಿದು ನಿಮಿರ್ವ ತೆರೆಗಳಿಂಬ ಗಿರಿಗಳ ಮೇಗೆ ಕೃತಕಗಿರಿ 
ಗಳಿರ್ಪಂತಿರ್ದ ವೀಣಾಧರೆ ಕಿನ್ನರ ಪನ್ನಗಾಮರರುಮನೋಳಿವಟ್ಟು ಬರ್ಪ 
ಶಂಖದ ಬಳ್ಳವಳ್ಳಿ ಗಳುಮನಳ್ಳೆನಿಳ್ಳೆ ಯಾಗಿ ಪೋಗಲೀಯದೆ (ಆದಿಪು. 
೧೨-೭೯ ವ); ಪಗಲಿನನುವರದೊಳಳ್ಳೆ ವಿಳ್ಳೆಯಾದ ಪಾಂಡವರನಿರುಳೊಳ್‌ 
| ಗೆಲ್ವೆನೆಂದು (ಪಂಪಭಾ. ೧೨-೪ ವ) ; ಬಲನದ್ವಿಪಕ್ಷ ತ್ರಿಂಶದಕ್ಸಾಹಿಣೀಬಲ 
ಪುನಃ ಪುನರಾಗಮನ ಸಂಘಟ್ಟದಿಂದಳ್ಳೆವಿಳ್ಳೆಯಾದ ಯಾದವದೇಶದ 
ಜನಕ್ಲೇಶಮಂ (ಜ ಗವಿ. ೮-೩ ವ). ೨, ಅತ್ಯಾಯಾಸ ಹೊಂದು: 
ಪಯಣದೊಳಳ್ಳಿ ವಿಳ್ಳೆ ಯಾಗಿ ಬಂಬಲ ಬಾಡಿದ ತನುಲತೆಗಳುಂ (ಆದಿಪು. 
೧೧-೩೦ ವ). [ಅಳ್ಳೈ * ವಿಳ್ಳೆ./ ತಮಿ. ವಿಳಲ್‌ ಇ ಬೇರ್ಪಡು] 
ಅಳ್ಳೆವೊಯ್‌, ಅಳ್ಳೆಹೊಯ್‌ (ಕ್ರಿ). ಅಳ್ಳೆಬಡಿದುಕೊ; ಪಕ್ಕೆ 
ಹೊಡೆದುಕೊ : ಶಿಲೆ ಮುಂದಿರೆ ಭೋಂಕೆನೆ ಕಂಡು ಮಿಂಡರುತ್ತಾಟಪೆ 
ಮೆಂದು ಪೂಣ್ಣ ಖಿಳಶ ಕ್ತಿ ಯಿನೆತ್ತು ತುಮಳ್ಳಿ ವೊಯ್ಯೆ ನಿಃಪಾಟಿವರಾಗಿ ಪಿಂಗೆ 
(ವರ್ಧಪು. ಬಸವಳಿದಳ್ಳಿ ವೊಯ್ದೆದೆಯಾಜಕಿ ಮೈ ನುಗ್ಗುನುಸಿ 
| ಯಾಗಿ ಜಡರು ಕೂಡುವರು (ಭ ರ ಚ. ೧೧-೧೨೬). ಅಳ್ಳೆಹೊಯ್‌ ; 
| ಬಡವರಿಗೆ ಬದುಕಿಲ್ಲನೆಂದಳ್ಳೆ ಹೊಯ್ವಂತೆ ತೆರೆಹೊಯ್ಲಿನಿಂ ಮೆರೆದುದು 
|. (ನವಮೋ. ೨-೯). [ಅಳ್ಳೈೆ * ಪೊಯ್ಫ್‌) 
| ಅಳ್ಳೆಹೊಯ್‌ "ಅಕ್ಕೆ ೈವೊಯ್‌' ನೋ. 
| ಆಳೆ ಕೈಹೊಯ್ಯ (ನಾ). ಹೆದರಿ ಅಳ್ಳೆ ಬಡಿದುಕೊಳ್ಳುವವನು; ಹೇಡಿ: 
ಕೊಲ್ಲದಿರು ಕೋಡಗಗಳನು . . . RS ಡೆ ದೊೋರು ಅಳ್ಳೆ 
ಹೊಯ್ಯರ ಹೊಯ್ದು ಫಲನೇನುಳ್ಳ ಸತ್ವರ ತಯ (ಮೂಲರಾ. 

[ಅಳ್ಳಿಹೊಯರ್‌ («ಆ ಅಳ್ಳಿವೊಯ್‌) + -ಕ್ಸ] 

ಅಳ್ಳೆ ಖು (ನಾ). ಬಲವಾದ ಪೆಟ್ಟು, --ಹೊಜಿತ (?): ತಾರಕಾ 
೯ ಕುಲಂ ತೋಳ್ಗ ಳದೊಂದಳ್ಳೇಜಕಿನೊಳ" ಪೂವಲಿವೊಲುದುರ್ವಿನಂ 

. . ಎಿಸೆದತಿ ತ್ತಿ ಂದ್ರನಾನಂದನೃ ತೈಂ (ಆದಿಪು. ೭-೧೨೦) ; ಅಳ್ಳಾಡೆ ನರನ 
ಕೂರ್ಗಣೆಯಕ್ಕೆ ಜಕಿಂಗಳ್ಳಿ ಳ್ಳಿ ಕುರು ಬಲ ಮೆಲ್ಲಂ ಬೆಳ್ಳೊ (ಟನೋಡೆ 
(ಕಾವ್ಯಾವ. ಲ; (ಲೆ, + ಏಜ್ಯು) 

| ಅಳ್ಳೊಳ್ಳಿಬಾವಾ (ನಾ). ಭಿಕ್ಷಕ್ಕಾಗಿ ಬರುವ ಒಂದು ಬಗೆಯ 
ವೇಷಧಾರಿ (2): ದೇವರುಗಳಂತೂ ಧೂಳ ಹತ್ತಿಅಳ್ಳೊಳ್ಳಿ ಬಾವಾ ಅದವು 
(ಶಿಭ್ರ್ರಮ. ೪೯). [ಅಳೆ ಳ್ಳ * ಬಾವಾ] 

' ಅಳ್ಳೊಅತೆ (ನಾ). ಸ್ವಲ್ಪವಾಗಿ ನೀರು ಉಕ್ಕುವ ಚಿಲುಮೆ ; ನೀರಿನ 
ಸಣ್ಣ ಒರತೆ, ಬುಗ್ಗೆ: ಅಂತು ಪೋಸಿನಮೊಂದೆಡೆಯೊಳಿಡಿದ 
ನಮುಟಲೇರಿಗೊಂಡು ಬಳಸಿ ತಳಿದಳ್ಳೊಜತೆಯೊಳ್‌ . . . ನೀರನುಂಬೆರ 
ಲೆಯಂ ಬರಲೊಲ್ಲದೆ ನೋಡಿದಂ ನೃ ಪಂ (ಲೀಲಾವ. ೬-೫೫, ೫೬). 

[ಅಳ್‌ * ಒಜತೆ (< ಒದಿ] 


೩-೪೫); 


೩-೧೭). 


ಅಟ 


ಅಲ , ಅರ್ಯ (ನಾ). ಬಹಳ ಕಾಲ ಮಳೆ ಬೆಳೆಗಳಿಲ್ಲದುದು ; ಬರ;! 
ಕಾಮ; ld ಆತಗಳ ವಿಮಲಾಂಶದೆಲಿ ಸಂಜಾತನಾದನಿಗವನಿಸುರ | 
ಸಂಪ್ರೀತಿಯಜನೇ ಸಹಜವಿನಯವಿಶಾಲ ನೀನೆಂದ (ನಿಭಾಗ. ೮-೧೬-೫). 
ಅರ್ಕ: ಆರನಿಲ್ಲ ಬರನಿಲ್ಲ ಸೂರೆಧಾಳಿಗಳಿಲ್ಲ (ಜಿನರಾ. ೧-೪೨); ಆತ 
ಅರದಲ್ಲಿಯೂ ಒಂದೆ ಬರದಲ್ಲಿ ಯೂ ಒಂದೆ(ಗಾದೆ); ಅಕ್ಷಯ ಸಂವತ್ಸರದ | 
ಅರದಲ್ಲಿ. ಬಹಳ ಜನ ಸತ್ತರು (ರೂಢಿ). [ಆ ಆಜು] 
ಅಲ್ಲಿ, ಅರ್ಕ (ನಾ). ೧. ಧರ್ಮ; ನ್ಯಾಯ: ಭೋಗಿಪೆನೆನ್ನ ಜವ ನ | 
ಮುಮೀ ಧನಮುಂ ತವುವನ್ನೆಗಂ . . . ಅನ್ನೆಗಮತ್ತಅನಂ ಇಗುಕ್ಟಿ ನೆಂ 
ತಾಗಿಯುಮೆಂಬ ನಿನ್ನ ಮೊಲಗಜ್ಹಲೆಗಾಂ ಟಿಎಗುಟಂ (ಆದಿಪು. ೩-೬೩) ; 
ಮಾರ್ಗಂದೆಪ್ಪಿದ ಕುರುಡರನಜದ ಬಟ್ಟಿ ಗುಯ್ವೆರೆ ಪಿರಿಯರ್‌ (ಶಾಂತಿಪು. ; 10 
೪-೧೦೧); ಅಜನಲ್ಲದೆ ಬಜನಿಲ್ಲ ಪೆರ್ಚಲ್ಲದೆ ಬೆರ್ಚಿಲ್ಲ (ಅಜಿಪು. ೧-೨೧ ವೆ); i 
ಅಜನಿಲ್ಲದೆ ಪಾಪಮಿಲ್ಲ (ಅರ್ಧನೇ. ೧-೫೮) ; ಕೊಲ್ಲದುದೆ ನ 
(ಕಬ್ಬಿಣ. ೨೨೩), ೨, ಧರ್ಮಕಾರ್ಯ : ದಾಟ್‌ಯೊಳರಿಗಳನಳೆಟಃಸಿ 
ಪಾಟಕಿಯೊಳಳವಡಿಸಿ ನೆಲನ ನ ಅನ ೦ ಕಜ್‌ವಾ ಕೇಟಿ ಯೊಳೆ ನಲಿದು 
ತನ್ನ ಯ ಪೀಟ್‌ಗೆಯಂ ನೆಆ್‌ ಯೆ ನಿಜಸಿದಂ ಧರಣೀಶಂ (ಶ ಬಾನು. 
ಖ್ಯಾ); ವಚಂ ಪಳಿಕುಂ ಗೈಮೆ ಮಡಲ್ಲುಮೊಳ್ಳಪಮಜಂ ' 
PS » * « ತಳಿರ್ವನ್ನಂ NES ನಯಾಂಕೂಕ 
ia (ಚಿಕನಿ. ೫-೧೦೬). ೩. ಯಮಧರ್ಮರಾಜ: 
4ಅಜ ... ಜನಂ, ಜಗುನೆಯ ಪಿರಿಯಂ ಈ ೫ ಯಮಂಗೆ ಪೆಸರ್‌? | 
(ಕಶ ಸಾ. ೩-೩೫); ಅಜನ ಮಗಂ ಪ್ರಾರ್ಥಿಸೆ ಬಾಂದೊಟಕೆಯ ಮಗಂ [20 
ಮಾಡೆ ಸಂಧಿಯಾದಪುದಡೆನುತುಂ ಮಜುಗುವೆಂ (ಗದಾ ಯು. ೧-೭೨). 
ಅರ್ಕ: ೩. ಇರದೆ ಚೆಳ್ಲಿಂಗಳಂ ದಾವಾಗ್ನಿಯಂ ಮಾಳ್ಬರರನನೊಡೆದುಳಿದು | 
I 
| 
i 


5 


ig 
೧೪೦ ವ್ಯಾ 


ಮೃತ್ಯುವಿನ ಗಂಟಲ ಸುಟ್ಟ ಮಶ ಕೀಳ್ವ ಧ ಟರು (ಗುರುಚಾ. 
os (ಡೇ. ॥ ತಮಿ. ಮಲ. ಅಜ] 

ಅಅಂಬು "ಅಲುಂಬು' ನೋ. 

ಅಅಂಬುಗಣಕಿ, ಅಅಬುಗಆ್‌ (ಕ್ರಿ): ಉತ್ಪಾತನೇ ಮೊದಲಾದ | 
ದೋಷ ನಿವಾರಣೆಗಾಗಿ ಗೋವಿನಿಂದ ಹಾಲುಕರೆ (?): ನಭಾ 
ತ್ಪಾತೆದೊಳುರ್ಪಿ ನಾಭಸವಿಕಾರಂ . .. ಮಹೀದಾನಂಗಳಂ ಕೊ ಸ | 
ಹೋಮವನೀಶಾನ್ಯದೊಳೊಯ್ದ ಆಂಬುಗಆಕಿದೆಂದಾ ದೊೋಷಮುಂ 
ಹಿಂಗುಗುಂ (ಲೋಕೋಪ. ೪-೪); ನಾಳೆ ನೀವೆಲ್ಲಂ ನೋಂಪಿಗೆ ಬರ್ಪು |30 
ದಲ್ಲಿರ್ದಜಂಬುಗಜಕಿವುದರ್ಚಿಸುವುದೆಂದು ಪೇಟ್ದು (ಬಂಹರಿ. ೬-೨೩ ವ). 
ಅಖಬುಗೆಅಕೆ: ಅನಂತರಂ ಸಮಸ್ತ ಗೋಕುಳ ಸಮೇತಂ ಗೋಪ 
ನಿಕರಮಂ ತತ್ಯುಟುಂಬಿನೀಸಹಿತಂ ನೆರಪಿಕೊಂಡು ನಂದಂ ಸ್ವಕೀಯ 
ದಾರದಾರಕೋಪೇತನಾಗಿ ಬಂದಾ ಯ ಕ್ಸಿಯ ಸಮಕ್ಷದೊಳಜಬುಗಣಕಿ | 
ದರ್ಚಿಸಿರ್ದನಿರೆ (ನೀಮಿಪು. ೬-೧೦೪ ವ). 

[ಅಜಂಬು (ಆ ಅಆಜುಂಬು) * ಕಜಕ್ಕಿ) | 

ಅಖಂಬೆ "ಅಜಮೆ? ನೋ. | 

ಅಖಕ್ಕೆ (ನಾ). ೧. ಅರಸುವುದು; ಹುಡುಕುವುದು: ಮುರಹರ | 
ಸರಸಿಜಾಂಬಕ ರಾಮ ರಕ್ಷಿಸು ತರಳನಲಿ ಗುಣದೋಷದಆಕೆಯ ದೇ ನ| 
(ಕುವ್ಕಾಭೀ. ೬-೩೭) ; ಮಸಗಿದುದು ಪರಿವಾರ ಕೌರವವಸುಮತೀಶ್ವರ 
ನಜಕೆಯಲಿ ದಳ ಪಸರಿಸಿತು ಬಿಡದಜಸಿ ಕಂಡರು (ಕುವ್ಯಾಗ. ೨-೧೧) ; 
ಭೂತವೇತಾಳಸಂಕುಲದಡಗಿನಜಕೆಗಳ ಸುಡುಗಾಡೊಳಾ ಮಂತ್ರಿ ಚಂಡಿ 
ಕಾಲಯದೆಡೆಗೆ ನಡೆತಂದನು (ಜೈಮಿಭಾ. ೩೧-೫೫). ೨, ಜಟ 
ಆಸೆ; ತೃಷ್ಣೆ : “ವೃಷಸ್ಕಂತೀ, ರತಾರ್ಥಿನೀ- ಈ ೨ ಸುರತದಜಕೆಯ 
ವಳ್‌ ೫ . (ಹಲಾಯು. ೮೦-೩೩೧) ; 
ದಜಕೆಯುಂ ಫಲಿಸಿತೇ ಫಲಿಸಿದತ್ತು (ಸಿದ್ಧರಾ. ೩-೧೫) ; ಬಸುಜ ಬಜನ | 


35 


40; 


೫೩೬ 


1 


[| 
ಎಲೆ ಸಿದ್ಧರಾಮಯ್ಯ ನಿನ್ನ ಮನ 45 


ಅಉಗಡಲ್‌ 


ಕಳೆಯೆಂದೆಂಬ ಕನ್ನೆಯಂ ನೋಡಿ ನಸುನಗುತಾವುದಜಕೆಯೆನೆ (ಸಿದ್ಧರಾ. 

೬-೩) ; ಮಾರಿಯಲಅಕೆಗಳಡಗದಂತಕನೂರು ತುಂಬದೆ... ಡಾಕಿನಿ 

ಯರಿಸೆ ಡೊಳ್ಳು ಸಾಲಿಡದೆ (ಕುವ್ಯಾಉ. ೧೨-೧೦). [ಅಜಸ್ಮು + -ಕ್ಕೆ) 
ಅಣಕ್ಕೆ (ನಾ). ೧. ಬಾಯಾರಿಕೆ; ದಾಹ; ತೃಷೆ: ನೀರಜಕೆ ತೊಟ್ಟಿನೆ 

ಮಾಣ್ಣುದು (ಸೂಕ್ತಿ ಸು. ೧೦-೨೩೩೭); ಆಗೂ ವಾರ್ಧಾರೆಯ ಸ 

ಚಾತಕ ಮೆಜಕೆದುವು ಹರುಷದುಬ್ಬಿನೊಳು (ಅನ 0 ಚ. ೧೨-೨೨). 
| ೨. ಎಷ್ಟು ನೀರನ್ನು ಕುಡಿದರೂ ಬಾಯಾರಿಕೆಯಡಗದ ಒಂದು 
| 


| 
| 


ರೋಗ: ಮೃತ್ಯುವಿನಜಕೆಗೌಷಧವರೆವವೊಲು (ಕುವ್ಯಾಭೀ. ೪-೮೦). 
| [ಅಲ್ಲು (ಆ ಅಲು) * -ಕ್ಕೆ) 
। ಅಖಕ್ಕೆ (ನಾ). ಕೊರತೆ; ಕಡಮೆ. "ಅರಕೆ, "ಅಅಕೆಗೆಡು' ಪರಾ. 
| [ಅಜಕ್ಕಿ + -ಕ್ಕೆ) 
| ಅಲಕೆಕಾಲ (ನಾ). ೧. ಹುಡುಕುವವನು; ಅನ್ವೇಷಕ: “ಅನ್ವೇಷ್ಟಾ, 
|, ಆನುಪದೀ-ಈ ೨ ಅಜಕೆಕಾಅಂ? (ಹಲಾಯು. ೬೨-೨೨೫). ೨. ಅಭಿ 
ಲಾಷೆಯುಳ್ಳವನು; ಇಷ್ಟವುಳ್ಳ ವನು: ಉಲುಬಿನುಸುರಳ್ಳಿಗಳ 
|. ಮಿಗೆ ತೂಪಿಜಸಿವ ರಕುತದ ರಣದ ನಾಟಕದಣಜಕೆ [ಪಾಠಾಂ. ದಜಕಿಕೆ, 
| ದೀಪಿತ] ಕಾಣರು ಶಾವುರಿಯಲೊದಗಿದರು ಸರಿಸದಲಿ (ತೊರರಾ. 
| ೬-೧೪-೨೨). [ಅಜಕೆ| +-ಕಾಜ] 
ಅಲಕೆಗೆಡು (ಕ್ರಿ). ಕೊರತೆ ತಪ್ಪು: ಆಜವಿಲ್ಲದವರಿಗೆ ಆಚಾರವಿದ್ದರೆ 
ಅಜಳೆಗೆಟ್ಟು ಸುಖವೆಂದಪ್ಪುದಯ್ಯು (ಮದಾದೇ. ೫೬-೧೩೯). 
| [ಅಣಕ್ಕೆ + ಕೆಡು] 
| ಅಲಕೆಗೊಳ್‌ (ಕ್ರಿ). ಒಣಗು; ಶುಷ್ಕವಾಗು: ಅಂಗೈಯೊಳಗಣ 
|. ಹಂಸೆ ಹಾಲನೊಲ್ಲದೆ ನೀರ ಕುಡಿಯಿತ್ತು ನೀರು ಬಾ ಯಾ ಆಕಿ ನೀರಡಸಿ 
| 
| 
i 


ಆಣಕೆಗೊಂಡಿತ್ತು (ಆದವ. ೧ರ೪). [ಆಜಕ್ಕೆ * ಕೊಳ್‌] 

ಅಅಕೆವಡು (ಕ್ರ). ಬಯಕೆಯನ್ನು ಹೊಂದು: ಆಸೆಪಡು: ಕಟಕ 
ಗೊರಲ ಮೃ ಡನು ನೆಜ್‌ಗೋನಿಕರೆ ಪಾಲ್ಗೊಂಡು ಅಜಕೆವಟ್ಟಾನಂದ 
ಹ ಕಂಡು (ಚಂಡೇರ. ೭೮-೨೪) ; ಅಜಕೆವಟ್ಟುಳ್ಳರಲೆ ನೀಳ 
ನೈದಿಲ್‌ ... ಮಿಜುಗುತ್ತೆ ಮೂಡಿದುದು ನಾಡೆ ಜೋಡೆಯರ ಕಯ್ಸೆಜಕೆ 
ವನೆ ಚಕೋರಿಯೆರ್ದೆಯೊರಲಿತ್ತು ಬಿರಯಿಗಸುವೊರೆ ಜೊನ್ನದೊಕಿ ನೇಕಿ 
ವೆಜಕಿ (ಉದ್ಭದೇ. ೪-೧೧). [ಅಜಕ್ಕೆ * ಪಡು] 

ಅಅಕೆಲಕ (ನಾ). ಒಂದು ಊರಿನ ಹೆಸರು: ಅಜಕೆಜಕೆ ಹುಯಿ[ಲೊ]ಳು 
ಸತ್ತೆನ್‌ (ಮೈ ಆರಿ. ೧೯೨೬, ೯೦-೩ ; ೯ನೆಯ ಶತ). [ಅಆ ಕೆಲ] 

ಅಲಗಂಜಿ (ನಾ). ಧರ್ಮಕ್ಕಾಗಿ ಕೊಡುವ ಗಂಜಿ: ಕೂಲಸರ್ದಂತಲಅ 
ಗಂಜಿಯಂ ಕುಡಿವ ಪೊಸ್ನಿರ್ದಂತೆ ಕರ್ಗಲ್ಲನತ್ಕಾಳಾಪಂ ಬಗೆಗೆಟ್ಟು 
ಕೊಳ್ಳ ಧರಣೀಸಾಮ್ರಾಜ್ಯಮಿರ್ದಂತೆ ಬಂದಾಳಾಗಿರ್ಪ ವಿಭೂತಿಯಂ 

:  ಜಿಸುಟು ಚೈೈಕ್ಷಂಗೊಂಡು ತಾನುಣ್ಣ ಬೆಳ್ಳಾಳಂ ಪೋಲನೆ (ಧರ್ಮಾ ಮೃ. 

೪-೪೮). [ಅಜ್ಜ + ಗಂಜಿ] 
' ಅಜಗಂಡಿ (ನಾ). ಯುದ್ಧಮಾಡುವವನು ನುಸುಳಿತಪ್ಪಿಸಿಕೊಳ್ಳಲು 

: ಇರುವ ಅವಕಾಶ (?) : ಮನದೊಳೆನಸುಂ ಪೆಂಪಂ ಕಯ್ಯೊಳ್ಳದೇಳಿ 

ದರಪ್ಪ ದುರ್ಮನುಜರಿಆಿಯಲ್‌ ಮುನ್ನಂ ಬರಾತ ಇಹ 
ನ್‌] ಗಂಡಿಯಾಯ್ಕೆನೆ ಸುಖಮಿರಲಿಂ ಪೋಗಿಂ (2) ನಿರಾಕುಳಮೆಂದು 
ಘೋಷನೆವಿಡಿಸುತಂ ಬಂದಂ ಶ ಲ್ಯ ೦ ಮಹಾಬಲಗರ್ಪಿತಂ (ಬಂಹರಿ. 

೧೨-೩). "ನುಸುಳುಗಂಡಿ' ಪರಾ. [ಅಜ + ಕಂಡಿ] 

' ಅಅಗಡಲ್‌ (ನಾ). ಧರ್ಮಕ್ಕೆ ಸಮುದ್ರ: ಅಜಗಡಲೆನಿಸಿದ ಸುಗುಣನ 
ಮೆ ಆ ನ ಪದದ್ವಂದ್ವಮೆಂಬ ಪಾಜಂ ಕಟ್ಟಲ್ಮಜನೆಯ್ಲಿದವರ್ಗಳಲ್ಲದೆ 
ಪೆಜಗಡಲಂ ದಾಂಟಿಲಾರ್ಗಮರಿದೇಗೆಯ್ದುಂ (ನೀತಿಮಂ. ೮). 

[ಅಜ್ಜ * ಕಡಲ್‌] 


| 
| 
| 


ಅಅಗುಲಿ 


ಅಅಗುಲಿ, ಅರಗುಲಿ (ನಾ). ೧. ಧರ್ಮವನ್ನು ನಾಶಮಾಡಿ | 
ವ್ಯಕ್ತಿ; ಧರ್ಮದ್ರೋಹಿ: ತೆಜಪನೆ ಪಾರ್ದಿರ್ಪಂ ಮಾಯ್ದ್ಡಣ| | 
[ಸಾಠಾಂ. ಜು) ಗುಲಿ ಜವಂ (ಆದಿಪು. ೪-೭೬) ; ಎಯ್ದಿದನಜು£ಅ3ಗುಲಿ | 
ಕರ್ವೇಡನೆನ್ನ ಪೊಟಲಿಂಗಾಗಳ್‌ (ಕಾದಂವೂ. ೧೮೩) ; ಆಆ್‌ಯದೆ | 
ಪೊಲಲಂ ಪುಗೆ ಕೆಲರಜ[ಪಾಠಾಂ. ಜು]ಗುಲಿ ಯಷಿಯರ್ಗೆ ಮುನಿದು! 51 
ಕೊಂದು ಪಾತಕಿ ತೆಜಿದಂ ಫುಗಲೆಂದು ನಿರಯದರರೀಪುಟಮಂ | | 
(ಪಂರಾಮಾ. ೯-೧೧) ; ಇದಿರ್ಚಿದ ಮಿಟ್ಟುವಟ್ಟಿತಿನ್ವಆಗುಲಿ ಮಾರಿಯೆಂ | | 
ಬರರಿಕುಮಾರಕಕೌಚಿದೇವನಂ (ಮುಂಬರಾ. 2೭, - ೨೨೨; 1162) ; ಆ! | 
ಗುಣನತಿಯನೇಗೆಯ್ದುಂ ತನಗೆ ಬಸದಾಗಿಸಲ್ಲೆ ಆಕಿಯದಜಗುಲಿ ಮಲಗಿ | | 
ಕೋಪಾಟೋಪದಿಂ (ವರ್ಧಪು. ೧೫-೪೯ ವ); ಸೈಜುಗೋವಳರ ಕಳ್ಳ ರನು. | 
ತೊ ಜಕಿನುತ ಅಜು£ಆ3 ಗುಲಿಯನೊತ್ತಿದೊಡೆ ಕಂಗಳು ಹೋಗಿ| 
ಹಾಯ್ದುವು (ನಿಭಾಗ. ೧೦-೩೨-೪೯) ; ಗಾಜಿನ ಮಣಿಗಾಗಿ ಚಿಂತಾಮಣಿ | 
ಯನು ತೇಜಗೆಡಿಸಿ ಕಳೆನಂತೆ ರಾಜರತ್ನವ ನೂಂಕಿದ ಶ್ರೀಧರಗಾಗಿ 
ರಾಜೇಂದ್ರನೇನಜು[ಅ3ಗುಲಿಯೊ (ನಾಗಕು. ೧೧-೪೯). ೨. ಬೇಡ| | 
ರವನು; ಬೇಟಿಗಾರ. (8). ೩. "ಅನ್ಯಾಯದಿಂದ ಕೊಲುವವ ” | 15 
(ಶಮದ. ನ. ೧೯೭ ಅಡಿಟ). ಅರಗುಲಿ: ೧, ಯಾವ ಅರಗುಲಿ ಬೇಡ; 
ಬೇಟಿಯ ಕಾಳರಕ್ಕಸತನನಿದೋ (ದ್ರಾಕ್ಷಿದಾ, ೩೭-೧೪); ನಿಪುಣೆಯರ್‌ | 
ಮೂಳಿಯರರಗುಲಿಗಳ್‌ ಪೆಣ್ಗಳ್‌ ಕಿಡುನಡೆಯರ್‌' (ಸೌನಂದ. ೮-೩೩). 
[ಅಲ + -ಕುಲಿ] | 
ಅಅಗುಲಿಗೆ (ನಾ). - ಆಅಗುಲಿ ೧: ಅಜಗುಲಿಗ ಹಾರು ವ ನೆರವಿ 20/ 
ಗೀಶಾಲಯದ ಕದವಂ ತೆಜಕಿವನೆ ಫಡ (ಸಾನಂಚ. ೯-೩೯). 
[ಅಜಗುಲಿ * -ಗ್ಯ] | | 
ಅಅಗುಲಿತನ (ನಾ). ಧರ್ಮವನ್ನು ನಾಶಮಾಡುವುದು; ಧನ 
ದ್ರೋಹ: ಶಿಶುಗಳ ಕೊರಲುಗಳ ಅಜು£ ಆ3] ಗುಲಿತನದಿ ಸ 
(ನೇಮಿಸಂ. ೧೫-೬೭). [ಅಣಗುಲಿ* -ತನ)] 
ಅಲಅಗೆಆಕಿ (ನಾ). ಆರದ ಕೆರೆ; ಬತ್ತಿಹೋಗದ ಕೆರೆ; ತುಂಬಿದ. 
ಕೆರೆ: ಅಣಜಗೆಜಕೆ ಮಡು ಮೊದಲಾಗಿರೆ ಬಜಬಆ ಬತ್ತುವೊಡೆ . 
ತಡೆಯದಾ ಪುರಂ ಪಾಟಕ್ಕುಂ (ಲೋಕೋಪ. ೪-೪೬). 
[ee + ಕೆಲ] | 
ಅಅಗೇಡು (ನಾ). ಸ್ವರೂಪದ ಹಾನಿ: ಕಿಖಿಯಂದು ಲೋಕಮೆಆಗುವ 
ನೆ(ಜಕಿ]ದಡೆ ನಿಬುಧಾಳಿ ತುಪ್ಪಿನಡುವಮೃತಕರಂಗಣಜಗೇಡಾದುದನಜಸಿ 
ದಆಾದೆಜಗುವರೇಕಕಟಿ ರಾಜಪದವಿಗೆ ಮನುಜರ (ಧರ್ಮನಾ. ೫-೮೪). 
[ಅಜಕ್ಕಿ + ಕೇಡು] 
ಅಐಚು "ಅಲುಚು' ನೋ. | 
ಅಅದಿ (ನಾ). ಒಂದು ಊರಿನ ಹೆಸರು: ಬೆಣ್ನಗೂರ ಕಪ್ವೊಲೆ | 35 
ಪಾಣಸಾಮಿ ಮಗನ್‌ ಪುರೆ ಕಾಮನ್‌ ನೂಜು ಹಂತ ಪೋಗುತಿರೆ | 
ಅಜದಿಯೊಳ್‌ ಸತ್ತೋನ್‌ (ಎಕ. ೫, ಬೌರಿಂಗ್‌. ೪೫-೧೦ ; 880). [1] | 
ಅಐದೊಲಕೆ (ನಾ). ಒಂದು ನದಿಯ ಹೆಸರು: iden] 
ಆಜದೊಜಕನದೀ ದಕ್ಷಿಣತಟೇ (ಎಕ. ೫, ಕೋಲಾರ. ೬೩-೬೭; 757). 
[ಅಜ್ಯ * ತೊಟ್ಕ್ಕಿ] 
ಅಜಖಬು "ಅಟುಂಬು' ನೋ. 
ಅಅಬುಗಲಕ "ಅಅಂಬುಗಆಕ? ನೋ. 
ಅಅಬೆ "ಅಅಮೆ? ನೋ. 
ಅಅಮಂಟಮೆ (ನಾ). ಧರ್ಮಸತ್ರ; ಧರ್ಮಮಂಟಪ (?) : ಕನ್ಮಾ 
ದಾನ ಅಅಜಮಣ್ಣಮೆ ಅಗ್ಲಿ ೫೫೫ ಅಲ್ಲಳ್‌ ಒಕ್ಕಲು ಯು 
700). [ಅಜ್ಜ * ಮಂಟಮೆ) 


20 


[2s 


150 


(ಎಕ. 1111, ಸೊರಬ. ೪೧೧-೧೬ ; 


೫೫.೭ 


ಅಅಿಲ್ಲೊಳ್‌ 


ಅಅಮಂಡಮೆಗಾಲು (ನಾ). ಒಂದು ಪ್ರದೇಶದ ಹೆಸರು: ದುಗ್ಗ 
ಮಾರ ಕೋಯಿಲ್ವಸದಿಗೆ ಅಜುಗಣ್ಣುಗಬ್ಛೆ 3 ಮಣ್ಣೊ ಟ್ವರ್‌ ಅಜಮಣ್ಣ 
ಮೆಗಾಲುಮಗೊಕೆಮೊಗೆಯು ಒಡ್ಡಿ ಯ ಗಿನಿಯ ನ್ನಮ್ಮಗಳಣು 
ಗಣ್ಣುಗ ಬೆದೆನ್ನೆ ಲ್ಕ ಣ್ಯೊ ಟ್ಟಿರ್‌ (ಮೈ ಆರಿ. ೧೯೩೨, ೫೮೨೩; po (2) 

ಅಅಮಗ (ನಾ. ಯಮಕ ಮಗ; ಧರ್ಮರಾಯ : ಅಜಮಗನ 
ಪವನತನಯನ ನೆಜದಾಶೀರ್ವಚನಶತಮನಾಂತು (ಪಂಪಭಾ. ೯-೩); 
ಅಜಮಗನಿರ್ಕರ್ಜುನನಿರ್ಕಜಿಕೆಯ ಮಾದ್ರೀಸುತರ್ಕೆಳಿರ್ಕೆ (ಗದಾಯು. 
೭೨೬೧); ಅನಿಲನಂದನನಂ. Bi ನಹುಷನಅಮಗನಂ ಕೆರಮೆ 
ನಿರೀಕ್ಷಿಸಿ ಬಿಡುವಂದದಿ ಡಾ ೭-೩೯). [ಅಜ್ಜ * ಮಗ] 

ಅಜಮಾನ್ಯ (ನಾ). ಧರ್ಮಕ್ಕಾಗಿ ಬಿಟ್ಟ ಮಾನ್ಯ; ಧರ್ಮಕಾರ್ಯ 
ಗಳಿಗಾನಿ ಬಿಟ್ಟ ಮಾನ್ಯ: ಮರ್ಕ ಅಜಮಾನ್ಯವಾಗಿ ಕೊಟದು 
(ಸೌಇಇ. IX-ii, ೪೬೬-೮ ; 1472). [ಹಟ + ವ ನ್ಮ] 

ಅಅಮುವರಡೇವ (ನಾ). ಒಬ್ಬಾ ತನ ಹೆಸರು (ಬ: ಎಣ್ವನೂ 
ಆಯ್ವತ್ತೊ ಮೃತ್ತನೆಯ ವರಿಷದನ್ನು ಗುತ ಯನು 
(ಎಕ. ೫, ಚಿಂತಾಮ. ೧೬೫-೫ ; 936). [2] 

ಅಜಮೆ, ಅಅಂಬೆ, ಅಅಬೆ, ಅಅವೆ (ನಾ). ಅಜೀರ್ಣ; ಆಹಾರವು 
ಅರಗದಿರುವುದು: 4 ಅಟ್ಕಿಮೆ ಐ ಅಜಮೆ ? (ಶಮದ. ಪರಿ. ೧). 
ಅಖಂಬೆ : ವಿಕಲ್ಪಬಿಂದುಗೆ- ಆಜಂಬೆ, ಅಜಬೆ (ಶಮದ. ೩೬ ಪ್ರಯೋ) ; 
“ಅಟ್ಕಮೆಯೆಂದುಂ, ಅಜಂಬೆಯೆಂದು, ಅಜೀರ್ಣಂ' (ಕಶಸೂ.೨೨-೪೬೬). 
ಅಅಬೆ: ವಿಕಲ್ಪಬಿಂದುವಿಗೆ-- ಆಜಂಬೆ, ಅಜಬೆ (ಶಮದ. ೩೬ ಪ್ರಯೋ). 
ಅನೆ: “ ಅಅವೆಯಳ್ಳಮೆಯೆಂಬ ನುಡಿಯಜೀರ್ಣದ ನಾಮಂ” 
(ಶೆಬ್ದಮಂ. ೬೧); ಭೂತಕೋಟ ಪೆಣನಂ ನೆಣನಂ ಬರಿತೀನಿ ತಿಂದು 
ಕಟ್ಟಿ ಆವೆಯನಾನುವೆಂತಮಿತನಂ ಪೊಗಳ್ವೆಂ ಪಗೆಮೆಚ್ಚೆ ಗಣ್ಣನಂ (ಸೌಇಇ. 
IX-i, ೩೪೩-೨೭ ; 1226) ; ಅಜ ವೆಯನುಪವಾಸಕೇಜಾಸುವಂತಿಂದ್ರ ನಟ 
ಕೆಯಿಂ ಬಂದಳನೆನ್ನ ನೇಜೆ ಭೀತಿಯಿಂ ಬಿಟ್ಟು ಸಾಧುವನೆಂಬೀ gH 
ಗೇತಕೆ ಮಾನಗರ್ವ (ಕುರಾಸಾಂ. ೬-೧೧೩). 

(ದೇ.॥ ತುಳು. ಅರ್ಯಮೆ ; ತೆಲು. ಅಜಕ, ಅಜುಕು ಎ ಅಜೀರ್ಣ] 

ಅಲಅಲ್‌, ಅಜಲು, (ನಾ). ೧. ಆರಿಹೋಗುವುದು; ಬತ್ತಿಹೋಗು 
ವುದು; ಒಣಗುವುದು : ನೀರಜಲಿಂ ಸರಸ್ತ ಟಾಕೆದ ಶಫರಾಳಿ ಕುತ್ತೆಸಜ 
'ಮೀನವೊಲಿರ್ದುದು (ಚಂದ್ರಫ. ೯-೭೯). ೨. ಬಾಯಾರಿಕೆ; ದಾಹ; 
ಗಂಟಲೊಣಗುವುದು. "ಅಅಲ್ಲೊಳ್‌ ಸರಾ. ಅಜಲು: ೧. ಮತ್ತೆ 
ಮತ್ತೆ ಮನಂ ಸುಖದ ಲು ಪತ್ತಿ ಅಪ್ಪೆ ಸಡಿಲ್ಲ ಕಡುವಿರಹದಿಂ 
(ನಂಬರ. ೧೪-೫೫) ; ಬಿಸಿಲಲಿರ್ದಜಲುಹತ್ತಿದ ಲಿಂಗಕೆ ಬಿಸುಸುಯ್ದು 
ಮುಕ್ಕುಳಿಸಿ ವೊಸೆದೆದ್ದು ಕಣ್ಣಪನ ದೆಸೆಯನು (ಸಾನಂಚ. ೩-೬೯). 

[ಆಲು (ಆ ಅಣ್ಮು) + -ಅಲ್ಫ್‌) 

ಅಜಲು, "ಅಅಲ್‌' ನೋ. 

ಅಲಲ್ಲು (ನಾ). ಒಂದು ಸೀಮೆಯ ಹೆಸರು: ಅಜಲು ಮೂನೂಜಕ್ಕೆ 
ತಿಲಕೆಮಿರ್ಪಂತಿರ್ದ ಅಗ್ರಹಾರಂ ನಾಗವಾವಿಯೊಳ್‌ (ಹೈಆರಿ. ೪111, 


[?) 


೧೫-೧೬೬ ; 1058). 


40! ಅಅಲ್ಕು "ಅಳಿರ್‌? ನೋ. 


ಅಖಲುಗೊಳ್‌ "ಅಜಲ್ಲೊಳ್‌' ನೋ. 

ಅಖಲ್ಲೊಳ್‌, ಅಅಲುಗೊಳ್‌ (ಕ್ರಿ). ೧. ನೀರಡಿಕೆಯಾಗು; 
ಬಾಯಾರು ; ಗಂಟಲೊಣಗು : ಮಣಲ್ನಾಣಂಗಳುಮಂ ಪಥಿಕರಣ 
ಲ್ಲೊಂಡು ತೋಡಿದಣುಂಬುಸೀರೆ ಬಗರಗೆಗಳುಮಂ (ಕಾದಂಉ. ೨೬೬). 
ಅಅಲುಗೊಳ್‌ : ೧. ಉಷ್ಮತೃಷೆ ಘನವಾಗಿ ಕಡಲೇಳು ಸಮುದ್ರವ 
"ಕುಡಿದು ನೀರಡಸಿದಾತ ಅಜಲುಗೊಂಡು ಬೆಳಗಾದ (ಅವಚಂ. ೬-೧೪) ; 


ಅಅವಂಟಗೆ ೫೩೮ ಅಖಸಿಲ್ಲಅಕಿ 


ಅಅವಟಿಗೆ: ಒಅತೆಗಳ ಕಂಡಿಂತು ಕೆಲರು ಬಾವಿಯ ತೋಡೆಂಬರು 
ಅಜವಟಿಗೆ ಛತ್ರವು ತೆಮ್ಮದೆಂಬರು (ದೇದಾವ. ೪೦-೭೮) ; ವಿದ್ಯಾಧರಾಳಿಗೆ 


ಅಜಲುಗೊಂಡಂಗೆ ಸುರನದಿಯಿಪ್ಪ೯ಂತೆ (ನಂಬಿರ. ೧೮-೫೦). | | 

೨. ಒಣಗು; ಆರಿಹೋಗು: ಆಜಲುಗೊಂಡ [ಪಾಠಾಂ. ಅಜಲು | | 

ಗೊಂಡ)]ಕೆಜಕಿಗೆ ತೊಜಕಿ ಬಂದು ಹಾಯ್ದಂತೆ ಬಜಲುಗೊಂಡ ಸಸಿಗೆ ಮಳೆ | ವಸಂತನಿಟ್ಟಜವಟಗೆಯೋ (ಹಚಕಾ. ೩-೨೮); ಪಾನಮಂ ಪನಿನೀರ 

ಸುರಿದಂತಾಯಿತ್ತು (ಮಹಾದೇ. ೧೩-೨). ೩, (7): ಮೈ ಮಜಕಿ ತಿಳಿನೀರ ತುಂಬಿದಿಂದೂಪಲದ ಭಾಂಡಂಗಳಿಂದಜವಟಿಗೆಗಳೆಸೆಗುಂ 

ದರದ್ದರು ಶೋಕಜಲಧಿಯೊಳಜಲು [ಪಾಠಾಂ. ಳುರುಕು]ಗೊಂಡರು ತಳ್ಳ 5; (ಪದ್ಮರಾ. ೮-೮) ; ಕೃತಾಂತನ ಭಟರ ಪದಗಳಿಗಿಟ್ಟಅವಟಗೆಯೊ (ತೊರರಾ. 

ಬಾಜಿದರವರು ನಿಮಿಷದಲಿ (ಕುವ್ಯಾಗ. ೮-೫೭). [ಅಜಲ್‌ + ಕೊಳ್‌], | ೬೨೩೦೨೨೧) ; ಅಜವಟಗೆಯುದಕವನು ಪರರ ಕೈಯನ್ನವನು ಪರನಿಂದೆ 
| ಹಿಂಸೆ ಸ್ತ್ರೀಯರನು ಬಿಟ್ಟಾತ ವರಯೋಗಿ ಕಾಣೊ (ಸರ್ವಜ್ಞ. ೫೬೪); 
| ಚಿನ್ನದ ಕುಂಭದಲಿ ಕಂಪಿಂಪು ತಂಪೆಸೆವಂಬುವೆಜಕಿವರು ಪಧಿಕರಿಗೆ 
| ಅಜವಟಿಗೆಸತಿಯರು (ಸಾಳ್ವಭಾ. ೧-೬೩); ಓ! ಇದೆ! ಇದೆ! ಕಾಣಿಸಿ 


ಅಜವಂಟಿಗೆ "ಅಅವಟ್ಟಿಗೆ' ನೋ. | 
ಅಲಅನಂಟಿಗ "ಅಜನಟ್ಚಗ' ನೋ. | 
ಅಅವಂಟಿಗೆ "ಅಅವಟ್ಟಗೆ' ನೋ. 


ಅಅವಟಕೆ "ಅಅವಟ್ಟಿಗೆ' ನೋ. ಕೊಳ್ವುದಜವಟಗೆ (ರಾಮಾಶ್ವ. ೯-೧೩). 
ಅಲನಟಿಗೆ "ಅಲವಟ್ಟಿಗೆ' ನೋ. [ಅಜ್ಜ * ವಟ್ಟಗೈ (ಆ ಸಂ. ವಾಟಕಾ)] 
ಅಜನಟ್ಟಗ, ಅಅವಂಟಿಗ (ನಾ). ಅರವಟ್ಟಿಗೆಯನ್ನು ಇಟ್ಟು ನಡಸು| ; ಅಅವಟ್ಟಿಗೆದಾಣ (ನಾ). ಅಅವಟ್ಟಿಗೆಯಿಟ್ಟ ಸ್ಥಳ: ಅಲ್ಲಿಯ ಬನಂ 


ವವನು. (ಉಕ. *). ಅಜವಂಟಗೆ (8). [ಅಅವಟ್ಟಗೆ + -ಅಬ?] | | ಮುಗಿಲೆಡೆಯೊಳೆಡೆವಿಡದೆಡೆಯಾಡಿ ಬಲಲ್ಲ ಬಿಜ್ಜೋದರಿಯರ್ಕಳಜವಟ್ಟಗೆ 
ಅಅವಟ್ಟಗೆ, ಅರವಂಟಗೆ, ಅರವಟಿಗೆ, ಅರವಟ್ಟಿಗೆ, ಅಅವಂಟಿಗೆ, | ದಾಣಮೆಂಬಂತೆಸೆವೆಳನೀರ್ಗಳಂ ಪೊತ್ತ. .. ಚೆಂದೆಂಗಿನ ಮರಂಗಳೊಳಂ 
ಅಅವಂಟಿಗೆ, ಅಜವಟಏಕೆ, ಅಜವಟಗೆ (ನಾ). ಧರ್ಮಕ್ಕಾಗಿ 15| (ಕಬ್ಬಿಕಾ. ೩೦). [ಅಅನಟ್ಟಗೆ* ತಾಣ್ಯ) 
(ನೀರು, ಪಾನಕ, ನೀರುವುಜ್ಜಿಗೆ, ಎಳನೀರು ಮುಂತಾದ) | ಅಅವಟ್ಟಿಗೆನಾರ್ವ (ನಾ). ಅರವಟ್ಟಿಗೆಯ ಕೆಲಸದಲ್ಲಿರುವ 
ಪಾನೀಯಗಳನ್ನು ದಾರಿಹೋಕರಿಗೆ ಕೊಡುವ ತಾತ್ಕಾಲಿಕ | ; ಹಾರುವ: ಎಜಗುವ ಕೈಗರಗಂಗಳೊಳೆಜಕೆಯುತ್ತೆಳನೀರ್ಗಳಂ ಕುಜಾ 
ಧರ್ಮಶಾಲೆ: “ಪ್ರಪಾ, ಪಾನೀಯಶಾಲಾ-- ಈ ೨ ಅಅನಟ್ಟಗೆ” | ಳಿಗೆ ಜಗಮಂ ಮಜುಗಿಸಿ ಮನೋಜನಆಕಿಟ್ಟಿಅವಟ್ಟ ಗೆವಾರ್ವರಂತೆ ತೆಂಗಿನ 
(ಹಲಾಯು. ೫೦-೧೪೨) ; ಕೆಜಿ ಬಾವಿ ಬಸದಿ ದೇಗುಲಮರ್ಫ£ ಆ] ವಟ್ಟಿಗೆ ಮರಗಳ್‌ (ಲೀಲಾವ. ೬-೧೧೬). [ಅಜವಟ್ಟಿಗೆ * ಪಾರ್ವ] 
ಸತ್ರನೆಂಬ ಧರ್ಮಮವಿನಿತುಂ ನೆಅಕಿದವು (ಸೌಇಇ. 21-11, ೧೭೭-೧೬ ; |20 ಅಐವಟ್ಟು (ನಾ). - ಅಅವಟ್ಟಿಗೆ: ಕಟ್ಟಿಸಿದ ತಟಾಕಮುಮರ£ ಆ] 
1047); ಕೆ ಆಿ ಯಂ ದೇವಾಲ್ಕಂಗಳನಅವಟ್ಟಿ ಗೆಯನ್ನ ದಾನ ಪರಹಿತ! ವಟ್ಟಿಸೆದೆತ್ತಿಸಿದ ದೇವತಾಯತನಂ ಸಾಲಿಟ್ಟಟ್ಟಾರವೆ ಪೆ ಪೇಳವೆ ನೆ ಟ್ಛ ನೆ 
ಮೆಂಬೀಯಜಕಿಕೆಯ ಫ ಲಕ್ಕೆ ಧರ್ಮಮನುಆಕ ಮೆಜಕಿದಸನೊದ್ದಿರಾಜ ತಾವೆಯ್ದೆ ಮೋಟಗೌಂಡನ ಪೆಂಪಂ (ಎಕ. ೫11, ಚಿಕ್ಕನಾ. ೩೧-೬೮; 
ವಿಪ್ರತನೂಜಂ (ಎಕ. ೪1, ಇತ ೩೫-೬೪ ; 1136); ನಗಧರನ ನಿಶಿತ 1233). [ಅಜ * ಪಟ್ಟು ?] 
1011 ನಡೆ ಪಾಯ್ವ ರಿಪುಭಟಾರುಣಜಲಧಾರೆಗಳಂ ಜವನಿಟ್ಟ ಅ | ಅಅವಟ್ಟೆ (ನಾ). ಧರ್ಮದ ಮಾರ್ಗ. "ಅಅವಟ್ಟಿಗ' ಪರಾ. 
ನಟ್ಟಗೆಯೆನೆ ಪೂತನಿಯರಾಂತು ಕುಡಿದರ್‌ ಧುರೆಡೊಳ್‌ (ಜಗವಿ.!251 [ಅಜ್ಜ * ಬಟ್ಟಿ] 
ಸ ಪವಳದ ಕೆಯ್‌ ಮುಗಿಲ್ಲಳಜವಟ್ಟಗೆ ನೀರ್ಗಳ ಗೊತ್ತು... | ಅಅನಟ್ಟೆಗ (ನಾ). ಧರ್ಮಮಾರ್ಗದಲ್ಲಿ ನಡೆಯುವವನು : ಅರು 
| 
| 


25; 


ಮಹಾರ್ಣವಂ (ಸೂಕ್ತಿ ಸು. ೨-೩೮) ; ಸಾಗರವನಆವಟ್ಟ ಗೆಯೆಸಟಿ ಹಂತಂ ನಲ್ಮೆಯಿಂ ಮಾಸ್ತಿ ಬೇಡಿದುದಂ ತನ್ನಅವಟ್ಟಿಗರ್ಗೆ (ಕಬ್ಬಿಕಾ. 
ವಡೆಬನಲ್ಲಾ ನೀರ ಕುಡಿವನನು (ಕುವ್ಯಾದ್ರೋ. ೧೬-೫) ; ಬಟ ಶ್ಚ ಬಟ್ಟಿ ೩೪೯). [ಅಅವಟ್ಟಿ + -ಗ್ಯ) 
ಯೊಳೆಲ್ಲಿಯುಂ ಕುಳಿರ್ವೆರಸಿದಜವಟ್ಟ ಗೆಯ ಸದನಂಗಳಿಂದೆ ಬಾಗಿಟ್ಟೆ ಅಅವಣ "ಅಜುವಣ ' ನೋ. 


| ಅಅವಣಗು (ನಾ). ಮಳೆಯಿಲ್ಲದೆ ಒಣಗು. 


( 
| 
i 
| 
| 
ಪೊಅಮಟ್ಟು ಕಲಶಮನೆತ್ತಿ ನೀರೆಕಿವ "ಕಾಮಿನಿಯರು (ಜೈ ಮಿಭಾ. ೩-೯). 130 


ಅರವಂಟಿಗೆ: ಹಿಂಗದರವಂಟಗೆಯ ಮಂದಿ ಸಾಗಿದಂತೆ ಸಂಗಾತದವರು : | ಅಅವಣಅಗಾಗು - ಮಳೆಯಿಲ್ಲದೆ ಒಣಗಿಹೋಗು : ಅಂತು ನಿಶಾ 
ತನ್ನ ಕೂಡಲಿದ್ದರು (ವಿಸಾಸು. ೧೫-೩). ಅರವಟಿಗೆ : ಎಲ್ಲಿ ನೋಡಲು | ಚರಬಲಮಜವಜಗಾದ ಕಾಡನಳುರ್ವ ಬೇಗೆಯ ದಳ್ಳುರಿಯಂತೆ ದಳ್ಳಿಸಿ 
ಛತ್ರ ಅರವಟಗೆಲ್ಲಿ ನೋಡಲು ಸಕೆಲಧಾನ್ಯ ದ ಬೆಳೆಯು ಸೊಂಪಿನಲಿ | ಕೊಳ್ಳೆ ಂದರಾತಿಬಲಮನಳುರೆ (ಸಂಪಭಾ. ೧೨-೭ ವ). 

(ಬಿಜ್ಜಪು. ೧-೪). ಅರವಟ್ಟಿಗೆ: ಅರವಟ್ಟ ಗೆಗಳನ್ನದಾನಂಗಳಿಂದಾ [ಅಜ್ಯ + ಬಲಗು] 

(ರುಕ್ಮ್ಮಂ ಗ. ೨-೧೧); ಅರನಟ್ಟ ಗೆಯ ಸೀರಿ ತಂಪು ಸೋಕಿ (ಸೌಪರಿ. 35 | ಅಐನಿಡು (ಕ್ರಿ). ಧರ್ಮಕ್ಕಾಗಿ ದಾನಮಾಡು : ಉರಾ ಅಯ್ಯದೇನ 


ಟಟ ದಾರಿಗರನ್ನು ಕರೆಕರೆದು ಕೊಡುವ ತನಿವಣ್ಣ ಎಳೆನೀರ; | ಪರವಿಟ್ಟ ತೊಡಿಕೆ ಅಜನಿಟ್ವೋರ್‌ (ಮೈಆರಿ. ೧೯೩೪, ೪೨-೬; ೧೦ನೆಯ 
ಕಬ್ಬಿನರಸದ ಸನಿನಾರಗಳ ಅರವಟ್ಟಗೆಗಳು (ಶಾಂತಲಾ. ೧೦೨). | ಶತ). [ಅಜ್ಯ* ಬಿಡು) 

ಅಅವಂಟಿಗೆ : ಸಲಿಸದ ದೇವಾಲಯಮಿಡದಜವಂಟಿಗೆಗಳೊಳನೆ ಮಧು | | ಅಅವುಳ್ಳಿ "ಅಜುವುಳ್ಳಿ' ನೋ. 

ಸೂದನನಾ (ಹೈಆರಿ. ೪111, ೧೮-೧೪೦ ; 1058) ; ಅಜವಂಟಿಗೆಗನ್ನದಾನ , | ಅಅವೆ "ಅಅಮೆ? ನೋ. 

ದೆಡೆಗೀ ಜಗಡೊಳ್ಳವಣಿಲ್ಲ (ಎಕ. ೪11, ಶಿವಮೊ. ೧೦-೪೫; 1085) ; | 4 ಅಅಸಿಲ್‌ (ನಾ). (?). "ಅಅಸಿಲ್ಲಆ? ಪರಾ. [?) 
ಅಜವಂಟಿಗೆಯ ಉದಕದಾನಕ್ಕೆಂ (ಸೌಇಇ. 32-1, ೩೨೨-೩೦ ; Rd ಅಲಸಿಲ್ಲಣಿ (ನಾ). (?): ತರುಣಿ ಪರಿಪರಿದು ಕುಸುಮಾಕರಂಗಳಂ 
ಅಅನಂಟಿಗೆ: ಅಜವಣ್ಣಿಗೆಗೆ ಚಕ್ರಸೆಟ್ಟ ಬಿಡಿಸಿದ ಮತ್ತರು ೧ (ಸೌಇಇ. ತಿಜಸಿದು ಮುಜಕಿದು ತರುತಿರ್ದೆಂ ತಣ್ಣೆರಲಜಸಿಲ್ಲಆಯಂನಾಂ [ಪಾಠಾಂ. 
XI-i, ೧೬೫-೩೧; 1107); ವಿನಾಯೆಕೆ ದೇವರ ಪೂಜೆಗೆ ಅಜವಣ್ಣಿಗೆಗಂ ಣ್ಣೆರಲಜಸಿ(ಸಲ್‌) ಗಆಕಯಂ ನಾಂ, ಣ್ಹೆಲರಜಕಿದರಿಸಿಲ್ಲ್ನುಜಕಿಯಂ] ಹರಿ 
ಬಿಟ್ಟ ಧರ್ಮ್ಮ (ಸೌಇಇ. IX-i, ೨೨೩-೪೪ ; 1127); ನಂಜಯ ನಾಯ್ಕ | ಚಂದನರಸದೊಳರ್ದಿ ಬೀಸುತ್ತಿರ್ದೆಂ (ಲೀಲಾವ. ೬-೧೨೪). ಔ ಇದು 
ಆಅವಂಟಿಗೆ (ಎಕ. 111, ಶ್ರೀರಂಗ. ೩೨-೨; ?). ಅಅವಟಿಕೆ:|ಆ ಅಸಲ್‌? ಎಂಬ ಶಬ್ದದ ಅಪಪಾಠವಿರಬಹುದೆ? 

ಹೆಸರ ಕೆಜಿಯಲನಟಕೆಯಾಅನೆಗಳಲ್ಲಲ್ಲಿ (ಮಲು ರ, ೧೧೫-೮). | | [ಅಅಸಿಲ್‌ 2 + ಗಜಾ] 


ಅಲಸ್ಸು ೫೩೯ 


ಅಸ್ಟು ಅರಸ್ಕು (ಕ್ರಿ). ಹುಡುಕು; ಬೆದಕು ; ಅನ್ವೇಷಣೆ ಮಾಡು; | be) ಅರಿಕೆ (ನಾ). ೧. ತಿಳಿವಳಿಕೆ; ಅ 


ಅಅಪ (ಭವಿಕೃ) : “ಅಜಸು-ಅನ್ವೇಷಣೇ? (ಶಮಧಾ) ; “ಅಜಸುವಲ್ಲಿ | | 
ನಖಘಾತದಲ್ಲಿ ಬೆದಕಕ್ಳುಗ (ಶಬ್ದ ಮ ೦.೮೦); ಕಸಲ ಕಸು | 
ವರ್ಥಂ” (ಕವಿಕಂ. a ತಲೆಯತ್ತಿಡಲ್ವಅಸಿಯೇನುಮಂ ಕಾಣದೆ; 
(ನಡ್ಡಾರಾ. ೭೬-೨೬); ನೆಆೆದಾಯುಷ್ಯಮೆ ಮಿಟ್ಟು ವನಆಸುವ ತೆಜದಿಂದ | 5 
ಮವರ ಪಫಪೋಬಲಯನೆ ಬಂದಜಸಿ (ಶಾಂತಿಪು. ೩-೭೪) ; ಬಾಣಸಿನ ಮನೆ | 
ಯಜಸಿ ಮೊಲಂ ಪೊಕ್ಕಂತಕ್ಕುಂ (ಪಂಚತಂ. ೨೨೭-೨೨) ; ಅಜಸಿತಿಂಬ | 
ದೈವಕ್ಕೆ ಪೋಗಿ ಪಾಟನಡು ರತ (ಪಾ ಶ್ವ೯ ಪು. ೪-೪೪) ; ಆಅಸಲೇತಳೆ 
ಕಾಲಮ್ಯ ತ್ಯು ವನಆಸುವರೆ ಕಾಲಾಗ್ನಿ ಯನು ನೀನಅಸಲೇಕರ್ಜುನನನೀಗಳೆ 
ತೋ ಆಸಸುನೆಸೆಂದ (ಕುವ್ಯಾಕ. ೯-೪); ಒಜತೆಯುಗಿದ ಕೂರಸಿಯ ಮೊನೆ | 
ಯಿಂದಅಸಿಯುಂಬುದೆ ಕ್ಷ ತ್ರಿಯರ:ಗುಣ (ಸಾಳ್ವಭಾ. ೬-೧). ಅರಸ್ಕು : 
ಸೂಯ ನು ಕಾಮೋದ್ರೇಕದಿಂದ ಪತ್ನಿಯಂ ಸ್ಮರಿಸಿ ಅರಸಿಕೊಂಡು 
ಪೋಗಿ (ಸೌಗಂಧಿ. ೩೬೭-೩೩) ; ಯಾವ ಉದ್ಕೋಗಿಯಾಗಲಿ ನಿರಂತರವೂ 
ಹೊಸ ಹೊಸಮಾರ್ಗಗಳನ್ನು ಉದ್ದೇಶ ಪೂರ್ವಕವಾಗಿ ಅರಸುತ್ತಿದ್ದು, 
ತನ್ನ ಕೆಲಸವನ್ನು ಉತ್ತಮಗೊಳಿಸಲು ಯತ್ನಿಸುತ್ತಿರುತ್ತಾನೆ (ಶಿಕ್ಷದ. ೬೫). 
ಅಣಸಿಕೊಳ್‌ - ಹುಡುಕಿಕೊಳ್ಳು : ಇನ್ನು ಮುಸಿರದಿರ್ದೊಡೆ ಪೆಜ 
ತೊಂದು ಬಿಲನನಆಸಿಕೊಳ್ಳೆಂ (ಪಂಚತಂ. ೩೮-೧೪) ; ಎನ್ನ ವಂಶ ವಂಶ | | 
ದಪ್ಪದೆ ಅಜಸಿಕೊಂಡು ಬರುತ್ತಿದೆಯಯ್ಯ (ಮಹಾದೇ. ೨-೩). | 
ಗ್‌ೆ + -ಸು] |! | 
ಅಖಸ್ಕು (ನಾ). ಹುಡುಕುವುದು ; ಬೆದಕುವುದು. “ಪರ್ಯೇಷಣೆ, (| 
ಅನ್ವೇಷಣೆ” (ನಾಚರಾ. 8). [ಆ ಅಜಸ್ಯು) | 
ಅಜ, ಅರ್ಕಿ (ಕ್ರಿ). ತಿಳಿ; ಕಲಿ; ಅಭ್ಯಾಸಮಾಡು ; ಅತು, | | 
ಅಟಾದು (ಭೂತಕ್ಕ ): *ಅಜಸಿ-ಣ್ಲ್ಯಾನೇ ( ಶಮಧಾ) ; ತನಗೆ ಮೃತ್ಯು | 
ವರವಾನಣಕಿದೆನ್ನು ಸುಪಣ್ಣಿತನ್‌ , ,. ತಾನ್ಸಿವಮೇಜಾದಾನ್‌ (ಎಕ. 11, 
೧೧೩-೧ ; 700) ; ಜಾಣರ್ಕಳಲ್ಲದವರುಂ ಪೂಣಿಗರಣಿಿಯದೆಯುಮಜೌವ 25| 
ವೋಲನಗುಣದಾ ತಾಣಮಂ (ಕನಿರಾ. ೧-೪೦); ಗಿರಿವರಮಿದು ಕರಿ| | 
| 
| 
| 
i 
| 
| 


ಕ 
ಲ 


| 
| 
>; 
| 
[ 


ವರಮೆಂದರಿದ-ಜಕಿಯಲ್‌ ಗಹನಡೊಳಗೆ ಗಿರಿಯಂ ಕರಿಯಂ (ಕಾವ್ಯಸಾ. | 
೧೦೫೭ ಶೂ ದ್ರ ಕ); ಸಿರಿಮೆಯ್ಯೊಳಗಂದಜೇವಿರೆ ನೆರನಿಯೊಳಾರಜೇವ | 
ಕೊರ್ಮೆ ಕಂಡರನಜ್‌ಯಲ್ಪ ರಡೆನ್ಮು ಂ ಬಡ ಪಾರ್ವರನರಸರೆ ನಮಾ! 
ಗಳಜ್‌ವಿರಟಿಯಿರೊ ಪೇಟ್‌ God ೨-೬೩); ತನ್ನ ಮಗಳ್‌ ಏನಾದ 
ಯೋಗ್ಯ ಯಾದುದನಜಂತು (ಚಾವುಂಪು. ೭೮-೧೪); ಎನ್ನ ೬... 
ದಂತೆ ನಕ್ಕುದಅ ದೆಸೆಯಿಂದ (ಸಿದ್ಧರಾ ೧-೨೫) ; ಕೆಲವಂ ಸಜ್ಜನಸಂಗ | 
ಭೀರ ಸರ್ವಜ್ಞನಪ್ಪಂ ನರಂ (ಸೋಮೇಶ. ೧); ಎಲ್ಲಾ | 
ಲೋಕವಣಕಿತಿರಲು (ಬಸಪು. ೨೭-೧೨); ವಿವಿಧ ಶಾಸ್ತ್ರಂಗಳನಜಕವ 

ಬಯಕೆ ಶಿವನುಮಂ ಶಿವಭಕ್ತರಂ ತಣಿವೊಲರ್ಚಿಸುವ Woes (ಪದ್ಮ ರಾ. 55 
೨-೩೯) ; ಆ ಪರಾಪರವಸ್ತು ವಿನ ನಿಜರೂಫು ನಾಮದ ಗಾಢತರ ಮಹಿಮಾ 
ಪಯೋಧಿಯ ನೆಲೆಯನಆೌವವರಾರು ಲೋಕದಲಿ (ತೊರರಾ- ೧-೨-೨); | 
ಅಲ್ಲಮನೊಳೆಜಿನನಜಕಿಯಲ್ಫಾ ಗ ಮುಕ್ಕಣ್ಣನರಸಿಯಂಶವೆ ಬಂದು ಧರೆ | 
ಯೊಳಗೆ (ಚಬಪು. ೧-೧೫). ಅರ್ಮಿ: ದೇವರೆಂಬುದದೇನು ಕಗ್ಗತ್ತಲೆಯ 
ಗವಿಯೆ ? ನಾವರಿಯಲಾರದೆಲ್ಲದರೊಟ್ಟು ಹೆಸರೆ? (ಮ ಂಕುಕ. ೫); | 
ಅರಿತರೆ ಶರಣ ಮರೆತರೆ ಮಾನವ (ಗಾದೆ); ಅರಿಯನೆಂದರೆ ಅರವತ್ತು | 
ಗುಣ ಬಲ್ಲೆ ನೆಂದರೆ ಬಹಳ ಕಷ್ಟ (ಗಾದೆ). | 


ಅಣುವಿಂ ಇ ತಿಳಿಯಿರಿ: ಉಲಟ್‌ಪಿದ ಆಚಾರಿ ಯ ಫೆಸರಿವನಜಾಮಿ ತೆ 


(ಇಅ. ೫, ೧೬೫-೭; ೭ನೆಯ ಶತ). ಇದು ಪೂರ್ವದ ಹಳಗನ್ನಡ 
ವಿಧ್ಯರ್ಥಕ ಮಧ್ಯಮಪುರುಷ ಬಹುವಚನ ರೂಪ. 


( 
1451 
[ದೇ.॥ ತಮಿ. ಮಲ. ಅಜ; ತೆಲು. ಎಜುಗು] | | 


| ಅಲಂಕೆಗೈ (ಕ್ರಿ). ಬಿನ್ನವಿಸು; ತಿಳಿಸು: 


ಆಕೆದಾಣ (ನಾ). 


ಅಜಶಿಕೆದಾಣ 


ಅರಿವು; ಜಾ ನ : ತನ್ನ 
ಪ್ರಕೃತಿ ಬಿಡದಿರಲ್‌ ಆಜಕಿಕೆಯೇನಂ ಮಾಡುವುದು"! (ಸಂತೋ 
ಘನಭುಜಮದದ ದಿವ್ಕಾಸ್ತ್ರದಜಕಿಕೆಗಳ ಭರಮದದ ಮರ್ಕಟ 
ವಿಲಾಸರು (ಕುವ್ಯಾದ್ರೊ ಆರಳಿದುದು ಮನದಜಕಿಕೆ 
ಭೋಂಕನೆ (ಪ್ರಭುಲೀ. ೬-೨೨). ೨. ಪ್ರಸಿದ್ಧಿ; ಕೀರ್ತಿ : ಅಜಸಿ 
ಕೊಲುತಿರ್ಪ ಜವನೆಂಬಜಕಿಕೆಯ ಪಗೆವಂಗದೆಂತು ಪಂಗಿಗನಪ್ಪೆಂ 
(ಆದಿಪು. ೪-೭೭) ; ಅದಂ ಕೆಂಡು ಸುಮಾಲಿ ಮಾಲ್ಕ್ಯವಂತರುಂ ಯಕ್ಷಜ 
ಸೂರ್ಯಜರುಂ ಪೆಜರುಮಜಕಿಕೆಯ ನಾಯಕರುಂ ಬಿಜಕಿತೋಡಿ ಪೋಗಿ 
ಪಾತಾಳಲಂಕೆಯಂ ಪೊಕ್ಕರ್‌ (ಪಂರಾಮಾ. ೧೦-೧೩೬ ವ); ಅಜಕಿಕೆಯ 
ಪದಿನೆಣ್ಫಾಸಿರ್ವರರಸುಗಳ್‌ (ಕಾವ್ಯಾವ. ೨೮೧) ; ಅಜ್‌ಿಕೆಯ ಖಾನರೆಲ್ಲರ 
ಕೊಂದು ದಾಳಿಯ ಮುಜನಯಲಿಜೀದು ಮುಂದುಗೆಡಿಸಿ (ಕುರಾಸಾಂ. 
೧೮-೧೫೨). ೩. ಬಳಕೆ; ರೂಢಿ: ಮಜುದಿನಮಾ ಪೊತ್ತಪ್ಪಿನಮ 
ಜಸಿಕೆಯ ನೀರೂಟಿತಂಬುಲಂಗಳ ಮಾತಂ ತೊಣಕಿದು (ಧರ್ಮಾ ಮೃ. 
೧-೧೩೩) ; ಜನದಜಕಿಕೆಯಿಂದೆ ವಾರುಣಿಗೆ ಮೋಹಿಪ ಮಹಾತ್ಮನ ತೇಜ 
ಮಿರ್ದಪುದೆ (ಚೆ ಬಪು. ೯-೨). ೪. ಬಯಕೆ ; ಆಸೆ: ಕಲ್ಮಾಣಕರಾ 
ಮೃತಾಹಾರೆಂಗಳನಾರೋಗಿಸುವೆನೆಂಬಣಿಕೆಯುಳ್ಳೊಡಂ ಮೃದುಶಯ್ಮಾ 
ತಲದೊಳೊಜಗುನೆನೆಂಬಿಚ್ಛೆಯುಳ್ಳೊಡಂ (ಧರ್ಮಾಮೃ. ೬-೧೬೬) ; ಗುರು 
ಲಿಂಗ ತೃಪ್ತನಾದೊಡೆ ಅಜಸುವ ಅಜಕಿಕೆ ಇಲ್ಲದಿರಬೇಕು (ಆದವ. ೧೨); 
ಉಣಟುವ ಮಕ್ಕಳನಿಕ್ಕಿ ಸಾಧಿಸುವಆೇಕೆಯಾವುದು ಹೇಳಲಾಗದು(ಕುವ್ಕಾಸ 
೧೬-೨೯) ; ಮದನಮೋಹಿನಿ ಕೇಳು ನಿನ್ನಆಸಿಕೆಯನಾ ಮುದದಿ ಸಲಿಸುವೆ 
ನಂಜದಿರು (ಕಂನನಿ. ೯-೧೪೯). ಅರಿಕೆ: ೫. ಬಿನ್ನಹ; ವಿಜ್ಞಾಪನೆ: 
ಈ ರತ್ನಮೃಷ್ಟಾನ್ನಶಾಕವಂ ಕೊಡುವುದು ಎಂದು ಖುಷಿ ಅನುಗ್ರಹಿಸಿ 
ಕೊಟ್ಟು ಇದ್ದಾರೆ. ಎಂದು ಆರಿಕೆಯಂ ಮಾಡಲಾಗಿ (ಬತ್ತೀಪು. ೧೮) ; 
ಗಂಗವ್ವ ಕಾಶಿಗೆ ಹೊರಟಳು ವಿಶ್ವನಾಥನೆದುರು ತನ್ನ ಕೊನೆಯ ಆರಿಕೆ 
ಯನ್ನು ಒಯ್ಯುವುದಕ್ಕಾಗಿ (ಗಂಮಾಯಿ. ೮). 

ಅರಿಕೆಮಾಡು - ತಿಳಿಸು; ಬಿನ್ನವಿಸು: ಆ ಪಂಕಜನೇತ್ರೆ ಭೂನಾ 
ಥನಂ ಕುರಿತು ಅರಿಕೆಮಾಡುವೆನೆಂಬಳು (ಸೌಗಂಧಿ. ೮೨-೬); ರಾಯ 
ಭಾರಿ... ಮೈಸೂರಿನ ವಿದ್ಯಮಾನಗಳನ್ನೆಲ್ಲಾ ಯಥೋಚಿತವಾಗಿ ಅರಿಕೆ 
ಮಾಡಿದನು (ಶ್ರಿ (ಆಖ + ೧ಕ್ಕೆ) 


ಬತ್ತ 


೧೨-೨೮) ; 


«ರಾಯ. WR 


30| ಅಲಾಕೆಗಾಳೆಗ "ಅಅಕೆಗಾಳೆಗ' ನೋ. 
ಅಜಂಕೆಗಾಳಿಗ್ರ ಅಜಃಕೆಗಾಳಗ (ನಾ). ಪ್ರಸಿದ್ಧವಾದ ಯುದ್ಧ : 


ವಿಕ್ರಮಮಂ ಸೊಲ್ವಿನಮಾವರ್ಜಿಸಿದಂ ನಾಲ್ವತ್ತೆರಡಆಕೆಗಾಳೆಗಂಗಳೊ 

ಳೀತಂ (ಪಂಪಭಾ. ೧-೨೫). ಅಆ ಕೆಗಾಳಗೆ : ಕೂರಾಳ್ಗಳ ಗಂಡನಾದ 

ನರಸರಾಜನಟೀಕೆಗಾಳಗಂಗೊಳಲ್‌ ಬಂದಂ (ಚಿಕವಂ. ೪೬-೨೧). 
[ಅಜಕಕೆ * ಕಾಳೆಗ] 


| ಅಲಅಳೆಗೂಡು (ಕ್ರಿ). ಎಚ್ಚರಿಕೆಯಿಂದಿರು; ಮೈಮರವಿಲ್ಲದಿರು: 


ನಡದುಗುರ್‌ ಕರಗದೆರ್ದೆ ಪೊಯ್ಸಳುಣ್ಮದ ಸರಸಮಜಕಿಕೆಗೂಡಿದ ಪರ 
ವಶಂ ಜಾರರೊಳ್‌ ಮೇಸೆದುದು (ಚೆಬಪು. ೯-೧೫). [ ಅಜಂಕೆ + ಕೂಡು] 
ಆತನಂ ಬಾಟ್ಜಲೆವಿಡಿವೊಡೀ 
ಗಳೆಮ್ಮಾ ಕಾನರಾಯಂ ದಂಡೆತ್ತಿ ಬರ್ಕುಮಂತದಜಕನೀಯೊಸಗೆಯಂ 
ನಿಮ್ಮೊಳಾಡುವುದೆಂದೆನ್ನಂ ಕಳಿಪಿದನೆಂದಜ್‌ಕೆಗೈದಂ (ರಾಮಾಶ್ವ. ೫೭-೬). 
[ಆಜಕಿಕೆ* ಗೈ (ಆ 1 

ಶ್ರೇಷ್ಠವಾದ ಸ್ಥ ಳ; ಪ್ರಸಿದ್ಧವಾದ ಪ್ರ ಪ್ರದೇಶ: 
ವಂದಿಸುತುಂ ವಂದ್ಕ ಚಟ್‌ ROA ANE 
ತೊಂದಿಸುತುಂ ವಿಜಯಧ್ವಜವೃಂದಮನುತ್ತರದಿಗಂತಮಂ ಸಾರ್ತಂದಂ 
(ಪುಷ್ಪ. ೫-೫೯). ([ಅಜಕಿಕೆ - ತಾಣ್ಯ) 


ಅಅಕಿಳೆನಾಯಕ 


ಅಜಕೆನಾಯಕೆ, ಅರಿಕೆನಾಯಕ (ನಾ). ಪ್ರಸಿದ್ಧನಾದ ಮುಖಂಡ: | 
ಅರಿಸಮಾಸಂ ಮಾರ್ಗದೊಳುಳ್ಳ ವರ್ಕೆ -- ಕಡುರಾಗಂ, ಮೊಗರಾಗಂ, | | 
ಆಜಾಕೆನಾಯಕಂ (ಕಮದ. ೧೭೪ ಪ್ರಯೋ). ಅರಿಕೆನಾಯಕೆ : ನಮ್ಮ | 
ಹಿರಿಯರಲ್ಲಿ ಶ್ರೀಕೃಷ್ಣನೆಂಬಾತನು ಬಹು ಪ್ರಸಿದ್ಧ ಆ ರಿಳೆನಾಯಕ 
(ಮಂತ್ರಶ. ೩೨-೧೦). ([ಅಜಕಿಕೆ * ನಾಯಕ] 

ಅಉಕೆವಡೆ (ಕ್ರಿ). ತಿಳಿವಳಿಕೆಯನ್ನು ಪಡೆ, ತಿಳಿ: ಮಡದಿಯ | 
ಬಡನಡುನೆಂಬಭಿಧಾನಂ ಬಿಡದಿರ್ದದಜಭಿಧೇಯಂ ತಾನಾನೆಡೆಯೊಳಡಂ | 
ಗಿರ್ದಪುದೋ ಅದನಾನಜಕಿಕೆವಡೆದುದಿಲ್ಲ (ಜಯಕಾ. ೩-೩೩). 

[ಅಜಕಿಕೆ 4 ಪಡೆ] 

ಅಜಂಕೆನೆಸರು (ನಾ). ' ಪ್ರಸಿದ್ಧವಾದ ಹೆಸರು: ಬೆಜಗುವಟ್ಟಂಗದೆ |10 
ಬೆದಜುವೆದೆಯ ಬೆಮರೊಜಕಿನ ಮೊಗದ ಮಲ್ಲುಕರ ಮಟಕಿಯಿಂವ ಮೊಗ 
ಡೋಜದನು ಬಾದುರನೆಂಬಜಕಿಕೆವೆಸರ ಖಾನನೊರ್ವ (ಕುರಾಸಾಂ. 

[ಅಜಕಿಕೆ * ಪೆಸರು (ಆ ಫೆಸರ್‌)] 

ಅಜಂಗದೆ (ನಾ). ಕೆಸರುಗದ್ದೆ : ಆತ್ತಿವಟಿಲು ಪರ್ನಯನ ಅಣಕಗಡೆ 
alo (ಸೌಇಇ. IV, ೨೫೪-೬೧; 1513). 

[ಅಜಕ್ಯಿ (ಆ ಅಜ್‌ಲ) + ಗದ್ದೆ (ಆ ಗಸ್ಸಿ)] 

ಅಜಂಗು (ನಾ). ಜ್ಞಾನದಲ್ಲಿ ಕುರಿಯಂತಿರುವವನು; ದಡ್ಡ; 
ಅಜ್ಞಾನಿ: ಇಂತೀ ಅಜ್‌ವ ಮಜಆಕಿದು ನರಗುಟ್‌ಗಳ ಬಾಗಿಲಲ್ಲಿ ನಿಂದು 
ತಡೆಯಿಸಿಕೊಂಬ ಅಜಕಿಗುಜಕಿಗೇಕೆಜಿವಿನ ಮಾತು (ಮೆಆಕೆಮಿಂ. ೩೪); 
ಕೊಜಸಿಕೊಂಬರು ಕೊರಳನಂತಂತಜಕಿಗುಜಿಗಳಕಟಾ ಕೈತಾಂತನ ಕುಜಸಿ 
ಗಳೇ ಪಾಪಿಗಳು (ನಿಭಾಗ. ೫-೧೧-೨). [ಆಜ್‌ * ಕುಣಿ] 

ಅಜಂಗುಲುಪು (ನಾ). ತಿಳಿವಳಿಕೆ ಅಥವಾ ಜ್ಞಾನದ ಗುರುತು: | | 
ಕಟ್ಟದಿರ ಸುಖಮನಿನಿತಂ ಬಿಟ್ಟೀಗಳೆ ಬರ್ಪುದೆಂದು ಬರೆದಜಳಿಗುಜುಪಂ 
ಕೊಟ್ಟು ಪರೆಲೋಕದೋಲೆಯನಟ್ಟದರಾರಾರ ಪಿತೃಪಿತಾಮಹರರಸಾ 
(ಧರ್ಮನಾ. ೫-೧೧೩). [ಆಟೀ + ಕುಜುಪು (ಆ ಕುಜ ಫು)] 

ಅಜಂಗೇರಿ (ನಾ). ಒಂದು ಊರಿನ ಹೆಸರು: ಆಆಸಗೇರಿಯ ನಾಜ್ಯಾ | 
ವುಣ್ಣ (ಎಕ. ೪11, ಶಿನನೊ. ೨೨-೩; 993). [ಆಜ್ಮಿ * ಕೇರಿ] 1 ol 

ಅಅಾಚು "ಅಜುಚು' ನೋ. 

ಅಜಂತ, ಅರಿತ (ನಾ). ತಿಳಿವಳಿಕೆ; ಜ್ಞಾನ; ವಿವೇಕ: *ಜ್ಞಾನಂ- | 
ಅಜತಿತಂ ” (ನೀತಿವಾ. ೨೦) ; “ ಅಜಕಿತದಲ್ಲಿಯಂ ವೇದನಾಯೆಂಬುದು? |30 
(ಹಲಾಯು. ೧೩೬-೩೨) ; ಇವಜಕೊಳಾದಮಾನುಮಲಅಕಿತಮುಂ ಕುಶಲಿಕೆ 
ಯುಂ ನಂಬುಗೆಯುಂ ಅಗಿ (ವಡ್ಡಾರಾ. ೬-೨೦) ; ಅಮಳಾಗಮದೋಜಿ 
ಮಿಕ್ಕು ತೋರ್ಪಜಾತೆದಳುಳ್ತೆ (ಎಇ. 20111, ೩೩೨-೫೬; 929); ಮುನ್ನಿನ | 
ಭವಮಂ ಬಂಧುಗಳನ್ನೆ ಆಕೆ :ತಿಳಿನಜಕತಮಾಯ್ತು ಭವದೀಯ ಪದಾಸ 
ನ್ನತೆಯಿಂದಾದೊಡಮೇಂ (ಕಾದಂಉ. ೬೯೪); ಅನುಪಲಬ್ಧದೊಳಜಕಿ | 35 
ತಮಂ ಮಆಕಿದುಪಲಬ್ಭದೊಳ್‌ ನಿಶ್ಚಯಗ್ರಾಹಿಯಾಗಿ (ಮಲ್ಲಿಪು. ೩-೧೧); 
ಚಾಪವಿದ್ಯದೊಳಜೀತವುಂಟೋ (ಕುವ್ಯಾಭೀ. ೯-೩೪) ; ಹೊಸಹರೆಯದ 
ಲಲನೆಯರ ವಿಲಾಸಂ ನೃಪನಜಕಿತಮನೆಳಕುಳಿಗೊಳಿಸಿದುದು (ಜಯಕಾ. | 
೨-೩). ಅರಿತೆ; ತಾಯ್ಮಳಲಡಿಯ ತಳದಾಳದರಿತದಿಂ (ಸಂ ಸಸ. 

. ತಿ೫ಿ-೧೨). (ಅಜ + -ತ್ಯ] 

ಅಪ, ಅಜಹ (ನಾ). ೧. ತಿಳಿಯುವುದು ; ಅರಿಯುವುದು. 
೨. ವಿಜ್ಞಾಪನೆ; ಬಿನ್ನಹ: ಇಂತು ವಿರಾಜಿಪ ರಾಜಾಸ್ಥಾನಕೆ ಸಂತಸದಿಂ | 

| 


5 


೧೮-೭೪). 


15 
| 
I 
1 


20 


125 
| 


40 


ಪಡಿಯಜನಜ್‌ಪದಿನತ್ಯಂತ ಚತುರ ಚಿತ್ರಿಕನೊರ್ವಂ ಬಿಂಕಂಬಡೆದೈತಂದು 
(ಜಯಕಾ. ೩-೪). ಅಜಿಕಿಹ: ೨. ಪ್ರಮಿತಿಪ್ರಮೆ-ಸಮ್ಮಕ್ಕಾಗಿ ಅಜಕಿಹ 
(ನಾಚಿರಾ. ಕಿ) ; ಪರಚೇಷ್ಟೆಯಿಂದೆ ಆಜಕಿಹಂ (ನಾಚಿರಾ. ಕಿ). 

[ees + ಇಷ್ಟ) 


45- 


೫೪೦ 


ಅಜಂಮರುಳು 


ಅಅಂಪು, ಅರಿಪು, ಅರುಪು, ಅರುಹು, ಅಲ್‌ಹು, ಅಜುಪ್ರ, 
ಅಜುಹು, (ಕ್ರಿ). ತಿಳಿಸು; ಬಿನ್ನವಿಸು; ಮನಸ್ಸಿಗೆ ಮುಟ್ಟುವಂತೆ 
ಮಾಡು: ಕುಜತಂತು ಪೆಜರ ಬಗೆಯಂ ತೆಟ್‌ದಿರೆ ಸೆಜರ್ಗಖಿನ 
ಲಾರ್ಪವಂ ಮಾತಜಕಿವಂ (ಕವಿರಾ. ೧-೧೫); ಇನಿಸಂತರ್ಮಂಡಲ 
ಸಾಧನ ಮುಂಟಿಂದಆಪಿದುದುಮನಿನ್ನಆಫುವೆವೇ. (ಆದಿಪು. ೧೪-೧೫); 
ಈತಂಗಟಿಪದ ಕಜ್ಜಮುಂ ವೈದ್ಯಂಗಜಕಿಪದ ಕುತ್ತಮುಂ ತೀರಲಜ್‌ 
ಯದು (ಪಂಚತಂ. ೩೬-೩); ಅರಿಪು: ಭಕ್ತರಿಗರಿಪೆನು ಮೋಸವನು 
(ಕವಿಸೋ.'೫೧-೨). ಅರುಪು: ತಮ್ಮ ಆಗಮನಮಂ ರಾಜಸನ್ನಿಧಿ 
ಯೊಳರುಪೆಂದು ಪೇಳಲು (ಮುದ್ರಾಮಂ. ೨). ಅರುಹು; : ನಂಜ ಮನಿಗೆ 
ಬಂದು ಆಡಿಹೋದ ಖ್ಯಾತಿಯನ್ನು ಮಗನಿಗೆ ಸಂಗನು ಅರುಹಿದನು 
(ಜೀವಪ್ರ. ೧೦೦); ಸ್ತ್ರೀ ಸುಲಭವಾದ ಬಿಂಕದಿಂದ ನನ್ನೊಡನೆ ತನ್ನ 
ಪರಿಚಯವನ್ನು ಅರುಹದಿರಬಹುದೆ (ಶ್ರೀರಾಯ. ೨೫೦). ಅಉಂಹ್ಯು ; 
ಬಸವಂಗೆ ಪ್ರಾಣಲಿಂಗವನಜೀಹಿಕೊಟ್ಟು ಸಂತಸದಿ ಕಿಚ್ಚಿನ ಪವಾಡಮಂ 
ಗೆಲ್ಲು (ಚಿಬಪು. ೬ ಸೂ). ಅಲುಪು: ಕಿವಿಯತ್ತಲ್‌' ಸಾರ್ದು ಮೆಲ್ಲ 
ನೆಜುಪಿದಳಾಗಳ್‌ (ಕಾದ ೦ ಪೂ. ೩೮೫); ಜಗಕ್ಕಜಪಿದನೋಜೆಯಿಂದ 
ಮಾದಿಬ್ರಹ್ಮಂ (ಸಮಸ. ೨-೧೪); ಬೇಕಾದರೆಮ್ಮನು ನೀನು ಕರೆಸುವು 
ದಜುಪುವುದು . .. ಸಂಗತಿಯ (ಕುವ್ಯಾಭೀ. ೧-೧೮) ; ಹಾವ ಭಾನ 
ವಿಲಾಸ ನಿಭೃಮಗಳ ಪರಿವಿಡಿಯನು ಜೀನಿಕಗೆ ಅಜ್‌ಫುವೆನೆಂಡೆಯ್ದಹ 
ಭಾರತಿಯಂತೆ (ಜೀವಂಸಾಂ. ೧೪-೪೩) ; ಎನ್ನ ಶಿಕ್ಪಾರಕ್ಷೆಗಳ್ಳೆ ಕರ್ತಂ 
ಮಹೇಶ್ವರನೆಂದು ನೆಟ್ಟಿನಜುಖಿ (ಸೌ ಂದಪು. ೬-೫); ಸ್ಥಳಮಹಾತ್ಮೆ 
ಯನೆನಗಣುಪೆನೆ ಮುನಿಕುಳ ನುಡಿದುದು ಪ್ರೀತಿಯಿಂದ (ಕಂನವಿ. ೫-೨೬). 
ಅಲುಹು, : ಬೊಪ್ಪಂಗಜುಹಿ ನಿನಗೆ ಎನಗಂ ಮತ್ತೆ ಸಂವಾದ (ಬಸಪ. 
೧೪-೨೨) , ಭಾಸುರಾನುಗ್ರಹರಹಸ್ಕವನಣುಹಬೇಕೆಂದು (ತೊರರಾ. 
೧-೨-೬) ; ಏವೇಳುನೆನೆನ್ನ ಮಹದಾನಂದವನಾವ ಬಗೆಯೊಳಜುಹುವೆನು 
(ಹದಿಬ. ೧-೪೩). 

ಅಣುಪವೇಟಕ್‌ ಐ ತಿಳಿಸುವಂತೆ ಹೇಳು: ಈಗಳ್‌ ತಕ್ಕಂದದೆ 

ದೇವಿಯರ್ಗಾಂ ಪ್ರತಿಸಂಡೇಶಮನೇನನಜೀಪವೇಟಕ್ತಿಂ ನಿನ್ನಂ (ಕಾದಂಉ. 
೩೯೮). ಅಲುಹಿಳೊಡು - ತಿಳಿಯಹೇಳು : ಪ್ರಾಣಲಿಂಗದ ನೆಲೆಯ 
ನಜುಹಿಕೊಟ್ಟು (ಚಿಬಪು. ೧-೧೩). [ಅಜ +೬ -ಪ್ರು] 

ಅಲ ಮರುಳ್‌, ಅಣಾವರುಳ್‌ (ನಾ). ಅರಿವು ಮರುಳಾಗುವುದು ; 
ಬುದ್ಧಿಭ್ರಮೆ: ಮತಿಗೆಟ್ಟು ಮನಂಗೆಟ್ಟು ಮೆಯ್ಯಜಿದಆಿಮರುಳಾಗಿ 
(ನೀಮಿಪು. ೧೪-೧೦೦ ವ) ; ಅಜಕಿಮರುಳಾಗಿ ಹೋದರಯ್ಯಾ (ಲಿಂಗವ. 
೧೩-೫೦). ಅಜಂ ವರುಳ್‌ : ಬಹ್ವಾರಂಭದೊಳ್‌... ಅಜಕಿದುಂ 
ತೊಡರ್ದೊಡೆ ನಾಡೆಯುಮಜು £೮೨3 ವರುಳೆಂಡಜಂವರೆನ್ನ ನುಟಿವರ್‌ 
ಬಟ್‌ಯಂ (ಚಂದ್ರಫು. ೪-೫೯). [೮ ಅಳಿವು ಮರುಳ್‌ 

ಅಅಂಮರುಳೆ, ಅಜ*ಮರುಳು, ಅಜೀವರುಳ (ನಾ). ಅರಿವು ಮರು 
ಳಾದವನು; ಬುದ್ಧಿಭ್ರಮೆಯಾದವನು : ಕಿಜಕಿದುಂ , ಬೇಗಮಲನಿ 
ಮರುಳಂತು ಪಲುಂಬಿ ಪಂಬಲಿಸಿ (ಪಂಪಭಾ. ೪-೭೪ ವ); ಎಲ್ಲಿತ್ತೋ 
ಸಗ್ಗಮಲಿವೊಡದೆಲ್ಲಿತ್ತೋ ನರಕವಕಟ ಅಜಕಿದಜೌಸಮರುಳಂ ಮೆಲ್ಲನೆ 
ಕಿವಿಯೊಳ್‌ ಪೇಟ್ದುದೆ.' ಗೆಲ್ಲಂ ( ಧರ್ಮನಾ. ೫-೧೧೫) ; ಅಜಕಿಯದಲಕಿತ 
ವೆನಿಸುನ ಅಆ ಮರುಳ ಗೆ ನಗೆ ನಲ್ಲಜರಿವನನುಗೊಳಿಸು (ಗೀತಗೋ. 
೮೨-೧೬). ಅಜಿ ಮರುಳು : ಈ ಸಾವನಜಿಯದ ಅಜಸಿಮರುಳುಗಳ 
ಅಆೀವು ಮಾನಹಾನಿ ಕಾಣಾ ಗುಹೇ ಶ್ವ ರ (ಅವಚಂ. ೧೧೧-೫೦೨). 
ಅಜಂವರುಳೆ: ಅಜಾವರುಳರಾದ ವಾದಿಗಳೆಂದರೇಂ ಪುಸಿಯೊ(ಪದ್ಮರಾ. 


೧-೨೩). ([ಆಜಕಿಮರುಳ್‌ +-೪,] 


ಅಖಕಿಮರುಳು "ಅಲಜಾಮರುಳ' ನೋ. 


ಅಅಂಮರುಳುತನ 


ಅಅಂಮರುಳುತನ (ನಾ). ಬುದ್ಧಿ ಭ್ರಮಣೆ: ಅಜಕಿಯದಿದನಜ್ಞಾ ಥ್ಲನೆಮದ | 
ಮತ್ಸರ ಮಹಾನ ಪಾಂ ಾರದಲ ನು ತಕನಜ ನಟ 
ಮೂಢಬುದ್ಧಿ ಗಳು (ನಿಭಾಗ. ೯-೭-೪2೩). 

[ಅಟಾಮೆರುಳು (€ ಆಜಕಿಮರುಳ) + -ತನ] 

ಅಲಿಕಿಮಿ "ಅಆ? ಪರಾ. 5 

ಅಂ ಯಮಿಕೆ (ನಾ). ಅಜ್ಜಾ ಸನ; ತಿಳಿವಳಿಕೆಯಿಲ್ಲದಿರುವುದು :! 
ಅಣಿಯದಿದಂ ಮಾಡಿದೆನೆನ್ನ ಜಾಯುಮಿಕೆಗೆ ಸೈರಿಸೆಂದು ನೀಂ ಬ 
ಕಾಲ್ಗೆಜಗೆಜಗು (ಪಂಪಭಾ. ೬-೫೮). [ಅಜಿಯಮೆ + -ಇಕೆ] [ 

ಅಲಂಯನೆ (ನಾ). ೧. ಅರಿವಿಲ್ಲದಿರುವುದು; ಅಜ್ಜಾ ನೆ:| 
ನಿನ್ನಆಸಿಯಮೆಯೆ ನಿನ್ನನಿನಿತಂ ಮಲುಗಿಸಿದುದು ಪಾಪಕರ್ಮ ಜ್‌ 
೫೨೪೯೫) ; ಸ ಅವಳ ಸರಳು ಸ ಚ 
(ಪೆಂರಾನಾ. ೩-೧೧೬ ವ); ಕಿಡುತಂದುದು ಮನದಜಕಿಯಮೆ ನುಡಿಯ 
ತೊದಲ" ಪಿಂಗಿಫೋಯ್ತು. . .ಶೈಶವಾಶಿಕ್ರೆಮದೊಳ್‌ (ಚಂದ್ರಪು. ೪-೨). 
೨. ಅಜ್ಞಾನದಿಂದ ಮಾಡಿದ ತಪ್ಪು ಕೆಲಸ; ದೋಷ: ಎಚ. 
ತಜಸೊಳೆ ಮಟಕಿವಂ ಪೆಆರಟಕಿಯಮೆಗಳನೆನಿತ್ತ ನಾದೊಡಮದಚಕಿಂದೆಜಗಿ | 
ಪತಿಗಾತ್ಮಸದದೊಳ್‌ ಮೆಣಕಿದಿರು ನೃಪರೊಳಗೆ ಧರ್ಮ ವಿಜಯಮದೀಶಂ | 
(ಪಾರ್ಶ್ವಪು. ೨-೫೭). [ಅಆ + -ಅಮ್ಮೈ. / ಶಮಿ. ಆಜಕಿಯಾಮೈೈ] 

ಅಜೂಯಿಸು, ಅರಿಯಿಸ್ಕು, ಅರಿಸ್ಕು (ಕ್ರಿ). ತಿಳಿಯುವಂತೆ ಮಾಡು; 
ತಿಳಿಸು: ಅದು ಶಬ್ದಾತ್ಮಕಮಾಗಿಯುಂ... ಕಿವಿವೊಕ್ಕುಂ ಮೆಯ್ಕೊಳಂ 
ತೆಯ್ದೆ ವೊಕ್ಳು ದನುದ್ಯತ್ತುಳಕಂಗಳಿಂದೇಕಿಯಿಸುತ್ತೆಂ (ಕಾದಂಪೂ. ೭೯೯) ; |20| 
ತವರೂರ ಮಜಕೆಯಿಸಿ ನಿದ್ರೆಯ ತೊಆಕಿಯಿಸಿ ಸವಿಗಳನಜಸಿಯಿಸಿ ನಮ್ಮ 
ದಿವರಾತ್ರಿಯೆನ್ನದೆ ಸುಖದೊಳೋಲಾಡಿಸುವ ಗಡ (ಭರಚ, ೬-೩೯) ; ಟಾ! 
ಯಿಸದಜ್‌ಪುದು ಗುಣಮಂ (ಚಿಕವಿ. ೧-೪೦). ಅರಿಯಿಸ್ಕು: ಅದನ್ನು 
ಅಪ್ಪಾಜಿಯವರಿಗೆ ಅರಿಯಿಸಬೇಕು ಎಂದಳು (ಚಿಕರಾ. ೩೯೬); ಅಂತ 
ರಂಗದಲ್ಲಿ ಅರಿಯಿಸಿ ಬಹಿರಂಗದಲ್ಲಿ ತೋರಿ ನನ್ನನ್ನು ಇಷ್ಟು ದೂರ ನಡ |25 
ಯಿಸಿ ತಂದೆ (ಶಿವಛ. ೩೮); ಇನ್ನಾ ರುಮರಿಯದಿಹ ಅರಿಯಿಸಲುಮಾಗದಿಹ | 
ಜೀವಾತ್ಮಸಂಸ್ಥೆಯಿದು (ಮಲೆದೇ. ೨೭-೧). ಅರಿಸ್ಕು : ನಮ್ಮ ನಿಜ | 
ಮಾತೆಗಂ ಮಗನೆನುತ್ತರಿಸುತಿದೆ ದೇವ (ತುರಂಗ. ೭೦-೨೭) ; ಮುನಿಗಳ | 
ಭಾವಕ್ಕೆ ಅರಿಸದ ಶಾಸ್ತ್ರಕೆ ಸಿಲುಕದ ವೇದಕೆ ಕರದ 
ಚರಿತನನು (ಸುಸಾರ. ಇ ಷು] [ಅಜಕಿ + -ಇಸ್ಕು] [30 

ಅಲಲ್‌,, ಅರಿಲ್‌, ಆಟಾಲ್‌ (ನಾ). ನಕ್ಷತ್ರ; ಚುಕ್ಕಿ; ತಾರೆ: «wes! 
ಲೆಂದು ತಾರಗೆ” (ರನ್ನಕಂ. ೯); *ಅಜ್‌ಲ್‌-ನಕ್ಷೆತ್ರಂ * (ಶಮದ. ಪರಿ. 
೨) ; ಮಾನ್‌, ತಾರೆಗೆ, ಅಆ್‌ಲ್‌. ತ್ಲ ನಕ್ಷತ್ರ ತ್ರಕ್ಕೆ ಪೆಸರ್‌ ೫ (ಶಬ್ದಸಾ. 
೪-೪೩) ; ಎಸೆದುದು . , ಖುಸುಪಣ್‌ಕೆಂಬಕೆಲ್ಲ ಣೆಗಮಳ್ಳೆದ ಕಲ್ಲೆ ರ್ದ | 
ವೆಣ್ಣ ಳೊಡ್ಡ ES ಪೊಣ್ಮು ವ ಪಿರಂಗಿಯ ಗುಂಡೆನೆ 
ಚಂದ್ರಮಂಡಲಂ (ಚಕನಿ. ೬-೧೭) ; ಬಾಂಬೊಲಂ ಬಿತ್ತಿ ದಜ್‌ಿಲಗೆಯಿಂ | 
ಸೊಗಯಿಸಿದತ್ತು (ಕಾಮಾತ್ತ. ೮೩-೧೪). ಅರಿಲ್‌ : ಮೆಕೆಡತ್ತೊ ಡನೊಡ | | 
ನುದಯಿಸಿದರಿಲ್ಲಳಿಂ 'ಗಗನಚಕ್ರಮೆತ್ತೆತ್ತಲುಂ (ಮರಾಚ. ೫-೮೮) ; ಅರಿಲ; | 

| 
| 


| 


! 


ಕ 


15 


(35 


ಮುತ್ತು ಗಳನು ಹುಡುಕಿ ಫೋಣಿಸಿತ್ತು ಮಾಲೆಯ (ಸ್ವದರ್ಶಿ. ೧೬) ; | 
ಮರುಗಿ ಬಾನು ಅರಿಲನೆಳೆದು ಕಣ್ಣ ಮುಚ್ಚಿ ಒಣಗಿ ಬಿಕೋ ಎನ್ನು ತಿಹುದು |40 | 
(ದೀಷಮ. ೧೬) ; ಅರಿಲ್ಲಳ ನಡುವೆ ಎಸೆವ ತಣ್ಣದಿರನೊಲು ಕ 
ಮನಮೋಹಿಸಿ (ಚಂದ್ರಸ. ೬). ಆಣಿರಿಲ್‌ : ವಿಯತ್ತಳೋದರದಿನೊತ್ತಿ | 
ದನಾ ಸಸಿಕವಾತಘಾತದಿಂದಾಜಾಲನೆಯ್ದೆ ದಕ್ಷಿಣ ಕರಾಗ್ರದ ಶಂಕಸಮಗ್ರ i 
ನಿಸ್ತ ನೆಂ (ಮಹಾನೇ. ೧೪-೧೦೫) ; ಏಟುಂ ಕಡಲಂ ಕಡಂಗಿ ಕುಡಿವೆಂ | 
ತಳ್ತಾಆಿಲಂ ಪೊಯ್ದು ತೂಣುನೆಸೈದುಂ ಮೊಗಮುಳ್ಳನಂ ಕೆಡಪುವೆಂ|45 | 
(ಕಟ್ಟಿ ಕಾ. ೧೫೪). (2) | 


೫೪೧ 


ಅವು 


। ಅಖಿಲ್‌ "ಅಳಿಆ್‌? ನೋ. 


ಅಲಾಲ್ವ ಟ್ಟ, ಅರಿಲ್ವಟ್ಟಿ ಕ್ಟ (ನಾ). ನಕ್ಷತ್ರಮಾರ್ಗ ;`ಆಕಾಶ: “ಪೆಸ 
ರಫ್ತ್ವೈದರಬರಕೆ ಟ್ಟ ಸಿಯಾ ಗಸವಜಲ್ವಟ್ಟಿ ಸಗ್ಗಿಗವಟ್ಟಿಯೆಂದು” 
(ಶಬ್ದ ಮಂ. ೧೫). ಅರಿಲ್ವಟ್ಟೆ: “ ಆರಿಲ್ವಟ್ಟಿ ಯೆನಲಾ ಕಾಶವು” (ಕಶರ. ೫); 
ಪಗೆದಲೆಗಳರಿಲ್ವಟ್ಟಿ ಯೊಳ್‌ ನಚ್ಚಣಿಸುತಿರ್ಪನಂ (ನರಚ. ೧೦೪ ನೃತ್ತಿ) ; 
ಆರಿಲ್ವಟ್ಟಿ ಯಂ ಸಮೀಕ್ಷಿಸಿದನರಿಯೆ ಪೊಳ್ಳಂ (ಶ್ರೀರಾಮಾ. ೪೫೯-೧೮). 

[ಅಪೀಲ್‌ + ಬಟ್ಟಿ] 

' ಅಅಶಿವಗೆ (ನಾ). ಜಾ ನಕ್ಕೆ ವೈರಿ; ದಡ್ಡ : ಜೋಗೆಗೆಳೆಯರೆಗ್ಬರೇಟ 
ವರ್ಪನ್ನ ಸ್ಲಮಜಿವಗೆಗಳಿಆಿವೋದ ನಿಚ್ಚ ಣಿಗೆಯೆಂಬಂತಿರರ್ಬದಿಯೊಳಮೆ 
ಲ್ಸಳ ಸಾಲ್ಲಳ್‌ ತೋಣಕೆ (ರಾಮಾಶ್ವ. ra 

[ಅಜ + ಪಗ್ಮೆ] 

ಅಉಾವಣ (ನಾ). ತಿಳಿಯುವುದು; ಅರಿತುಕೊ ಳ್ಳುವುದು: 
ಸರ್ವಭವದಲ್ಲಿ ಬಂದಾ ಆತ್ಮವಸ್ತುವಲ್ಲಾಯೆಂದು ಮತ್ತಿನ್ನೇನಜಿವಣ 
(ಅಜರಿಮಾ. ೧೮೦). [ಅಆ + -ವಣ] 

ಅಅಂವರುಳ್‌ "ಅಜಟಾಮರುಳ್‌? ನೋ. 

ಅಅರಿವರುಳೆ “"ಅಅಮರುಳ' ನೋ. 

ಅಜವಿಡಿ (ಕ್ರಿ). ತಿಳಿದುಕೊಳ್ಳು ; ಅರಿತುಕೊಳ್ಳು : ಮತ್ತಂ ಪಂದಿ 
ವೇಂಟಿಯ ನಾಯೆಂತಪ್ಪುದೆಂದೊಡೆ... ಜಾತ್ಮಶ್ವದಂತೆ ಬೇಗಮಾಗಿ 
ಕೋಟಲುಕಾಳಿಕಾಜನಂತೆ ಬಟಿಿಯಣಾವಿಡಿದು ತುಂಬಿನ ನೀರನುರ್ಚಿದಾ 
ಗಳಜಿ ಪರಿದು ಮನ್ನೆಯರಾಳಂತೆ ಕಾದಿಯಲಸದೆ (ಸಂಪಭಾ. ೫-೪೬ ವ); 
ಮುನಿಪದಪದ್ಮಕ್ಕೆಜಗಿ ಜಿನರೂಪಮೆಂಬೊಂದಟ್‌ವಿಡಿದಘಬಲಮನಲೆದು 
ಶಿಲೆಯೊಳ್‌' ಪೊಯ್ದಂ (ಅವಿ. ೩-೫೧). [ಅಲ + ಪಿಡಿ] 

ಅಳಿವು, ಅರಿವು, ಅರುವು, ಅರುಹ್ಮು, ಅಜುಹ್ಕ್ಮು (ನಾ). ತಿಳಿ 
ವಳಿಕೆ; ಜ್ಞಾನ; ವಿವೇಕ: ಆಟವು ಧರ್ಮಮುಂ ಜಕ್ಕ ನಿನಗಲ್ಲ 
ದಿಲ್ಲ ಭುವನದೊಳ್‌ (ಎಕ. ೪111, ನಗರ. ೬೨-೧; 800); ಎನ್ನ ಪಾ 
ದಲ್ಲಿ ಅಜಿ ತೋಟದನಯ್ಮ ಬಸ ವಣ್ಣನು (ಮಹಾದೇ. ೨೦-೨); 
ಅಣುವು ಮಜವೆಗಳೆನಿಪ್ಪೆ ರಡಜ ಮಧ್ಯಾ ವಸ್ಥೆ ಯೊಳ್‌( ಕುಸುಮಾ.೯-೧೦೯); 
ಅಜಿವನಜದಡೆ ಜೀವ ನೇಜಿ ಸದಾಶಿವನಕ್ಕು (ಸರ್ವಜ್ಞ. ೩೯೦). ಅರಿವು: 
ಪುಸ್ತಕದಿ ದೊರೆತರಿವು ಮಸ್ತಳದಿ ತಳೆದ ಮಣಿ (ಮ ಕುಕ. ೩೦); 
ದೇವಾ ನನ್ನ ನಿನ್ನರಿವು ಮುಗುದೆಯ ಕಡು ನೇಹದಂತೆ (ಪ್ರಣಸ. ೪). 
ಅರುವು : ಬೆಳಗಾಗುವಷ್ಟರೊಳಗೆ ಗಂಡ ಸತ್ತುಹೋದನು ಹೆಂಡತಿಯು 
ಆರುವು ಹಾರಿ ಬಿದ್ದಿದ್ದಳು (ಮುಂಬಯಿ. ೫-೧೫೩); ಶ್ರೀ ಗುರುವೆ ಅರುವೆ, 
ಶರಣಾಗಿ ಬರುವೆ (ಆರಳು. ೩) ; ವೇದಿಕೆಯ ಮೇಲೆ ನಿಂತರೆಂದರೆ ಅವರಿಗೆ 
ಅರುವು ತಪ್ಪುತ್ತದೆ (ಹುಚ್ಚುಹು. ೧೦೨). ಅರುಹ್ಮು : ಆಳಿಯಿಂದರು 
ಹಾಗಲಾಕೆ ಕೇಳಿದಳು (ನಿಂಕಾರಾ. ೨-೧೦-೩೯) ; ಅರುಹಂ ತೊರೆಯ 
ಬೇಡ್ಕೈ ಬಲವೇ (ಸೂರ್ಯಪಾ. ೯೧-೧೪). ಅಯಿಹ್ಮು : ನಿಜವ ನೆಮ್ಮಿ 
ಅಜುಹ ಕಂಡೆ ಆಯಹಿಂದೆ ಆಚಾರವ ಕಂಡೆ (ಲಿಂಗವ. ೧೧-೪೦) ; ಅಖಿಳ 
ಭಕ್ತರಿಗೆ ಅಜುಹನಂಗೀಕರಿಸಿ (ಪ್ರ ಭುಲಿ£. ೧೧-೨೬); ಅಜುಹನೊಳ 
ಕೊಂಬಣಜನಿಹಿಂಗೆ ಸಾಕ್ಷಿ (ವಿವೇಕ. ೫೦). 

ಅಲಃವು ಮರುಳಾಗು ಎ ಬುದ್ಧಿ ಭ್ರ ಮೆಯುಂಟಾಗು ು ಈ ಎರಟ್‌ 
ಮಕ್ಕಳುಮ್‌ ನಾನೆಣಿಪೆನ್‌, ಅಜಕಿವುಮರುಳಾದರ್‌ (ಅಂತಿಗೊ. ೫೩೯). 
ಅಲಾನಿಂಗೋಜ ಇ ವಿದ್ಯೆಗೆ ಗುರು; ಒಂದು ಬಿರುದು: ಪುಟ್ಟಿದ 
ನುದಾತ್ತಸತ್ವಂ ನೆಟ್ಟನೆ ವಿಬುಧೇಂದ್ರವಂದ್ಯನಜಕಿವಿಂಗೋಜಂ (ಎಇ. 2, 
೧೫೨-೪೮ ; 915). 

[ಅಜ + -ವು. / ಶಮಿ, ಮಲ. ಅಜ್‌ವು; ಕೊಡ. ಅರಿಮೈ; ತುಳು, 
ಅರುಪು, ಅರುಹು; ತೆಲು. ಎಜುಕು, ಎಟುಗು] 


ಅಆಂನವುಗೆಡಿಸು 


ಅಲವುಗೆಡಿಸು (ಕ್ರಿ). ಬುದ್ಧಿ ಯನ್ನು ಹಾಳುಮಾಡು ; ತಿಳಿವಳಿಕೆ | 
ಯನ್ನು ಕೆಡಿಸು : ಅಟುವುಗೆಡಿಸುತ್ತುಮೆಲ್ಲಾತೆಅ ದಿಂ ದೆಸೆಗೆಡಿಸದಿರದು | 
ವಿಷಯಸಮೂಹಕ್ಕೆಜಗಿ ಬಿಡದಂತೆ ಪತ್ತುವ ಮಜುಳಂ ದಿಜಕ್ಮೋಹದಂದ | 
[ದಿಂ ಮಾನಿ]ಸರಂ (ಕಾದಂಪೂ. ೫೩೮). [ಅಜ್‌ವುಗೆಡು + -ಇಸ್ಕು] ಕ | 
ಅಆಂವುಗೆಡು, ಅಲುಹುಗೆಡು (ಕ್ರಿ). ತಿಳಿವಳಿಕೆಯಿಲ್ಲವಾಗು;' 5: 
ವಿವೇಕತಪ್ಪು : ಇಂತೀಲೋಕದೊಳ್‌ ರೂಪುಗಾಣಲೊಡಂ ತೊಟ್ಟ ನೆ | 
ಲಜ್ಮೆಗೆಟ್ಟಿಜೀವುಗೆಟ್ಟಿನ್ನಂತೆ ಕಣ್ಣಿಟ್ಟು ಪೇಟಕೊಲವಿಂದಿಂತೆರ್ದೆಗೆಟ್ಟಿರಾರ: | 
(ಕಾದಂಪೂ. ೬೫೧). ಅಜಿಹುಗೆಡು : ಪೂಜೆಯಂ ನೋಡಿ ಮೆಚ್ಚದೆ, | 
ಪೂಜೆಯಂ ಮಾಡಿ ಓಚಿಗೆಟ್ಟಿ ಬುಹುಗೆಟ್ಟಿ ತಿಲಲ್ಲೆಯೆಂ ಮಾಡಿ (ಬಸರ. | 
೩-೫೫). [ಅಜಕಿವು * ಕೆಡು] [10 | 
ಅಜಂವುಮಣಕೆ (ಕ್ರಿ). ಬುದ್ದಿ ಿಶೂನ್ಯವಾಗು ; ವಿವೇಕವನ್ನು! | 
ಮರೆ; ಮೈಮರೆ: ಅಜಿವುಮಜಕಿಡಪಕೀರ್ತಿನಾರಿಯೆ ಸೆಜಗ ಹಿಡಿದರು । 


(ಆಜಕಿವು + ಮಜಕ್ಕಿ) | 


(ಕುವ್ಯಾದ್ರೋ. ೬-೨೭). 
ಅಲನೆ "ಅಲುನೆ ' ಕೋ. 
ಅಅಶಸೆಣೆ (ನಾ). ಒಂದು ಪ್ರದೇಶದ ಹೆಸರು (?) : ಅದಣ ತದನನ್ತರ /15 

ಏಿರಿಪಲ್ಲಿ ಪಾಲೆ ಅದಅ ತದನಾನ್ತರ ಪಡುವಣ ದಿಸಾಭಾಗದ ಕೆಳಗೆ ಅಟ | 

ಸೆಣೆ ಅದರೆ ತದನಾನ್ತರೆ ಎಣಿತೊಣೆಯ ಮಟ್ಟಿಜಕಿ (ಸೌ ಇಇ, 1-5] | 

೪೧-೨೭; ೧೧ನೆಯ ಶತ). [?] i 
ಅಜಕಹ "ಅಪ? ನೋ. 
ಅಜಕಿಹಿಸು, ಅಲುಹಿಸು (ಕ್ರಿ). ತಿಳಿವನ್ನುಂಟುಮಾಡು ; ತಿಳಿಸು: |20 

ನಿಮ್ಮಿನಿಬರ್ಗೆ ಮೊದಲಾತನೇ ತಾನೆಂದಲ್‌ಹಿಸಲೈ ನಾಣಿ... ಮಹಾ 

ದೇವನಜಃಹಿಸೆಯೇಖಿದು ಮಲಹಿಸೆ ಮಣಕಿವಂ (ಸದ್ಮರಾ. ೧೦-೮೦). 

ಅಯುಹಿಸು : ತತ್ತ ನಯನಾಸ್ಥಿತಿಯನಜಂಹಿಸೆ ಕೇಳ್ದು (ಸದ್ಮರಾ. 

೨-೨೬) ; ಹೊಕ್ಕು ಬಾಗಿಲ ಮುಜಿದು ಮೈಯಲಿ (a. ಯುರು] | 

ಹಿಸಿ ಯುಧಾಮನ್ಮು ವ ವಿದಾರಿಸಿದ (Wi ಗ. ೯-೩೨); ನಮ್ಮ ಹ 

ಬರವ ನಿಮ ವಗಣುಹಿಸುವುದು (ತೊರರಾ. ೬-೬-೪೫). 

ಆಟುಹಿಸಿಕೊಳ್ಳು - = ಹೇಳಿಸಿಕೊಳ್ಳು ; ತನಗೆ ತಿಳಿಸುವಂತೆ! 
ಮಾಡು: ಜ್ಞಾತೃ ಜ್ಞಾನ, ಜ್ಞೇಯ ಲಿಂಗವಾದರೆ ಅಜಿವುದೇನು? 


ಅಜುಹಿಸಿಕೊಂಬುದೇನು ? (ಆದನ. ೯೨). | 
| 
| 


[ಅಜಕಿಹ್ಯು (೮. ಅಜಕಿವು) + -ಇಸ್ಕು] 
ಅಅಹು, "ಅಜಪು' ನೋ. 
ಅಆಹ್ಮು "ಅಟ್‌ವು? ನೋ. i | 
ಅಲ್ಲು "ಆಜು' ನೋ. | 
ಅಯ್ಯು (ನಾ). ಪ್ರೀತಿ; ಸ್ನೇಹ. "ಅಟುಗೊಳ್‌' ಪರಾ. 
[1.1 ತಮಿ. ಅಜು- ಸ್ನೇಹ; ಪ್ರೀತಿ) ` 158 
ಅಮ್ಮಿ (ನಾ ಆರು ಎಂಬ ಸಂಖ್ಯೆಗೆ ಸಮಾಸದ ಪೂರ್ವಪದದಲ್ಲಿ | | 
ಲ್ಪತೆಯಿಂದ ಒದಗುವ ರೂಪ. "ಅಜುಗಂಡುಗ?', "ಅಣು: 
ಸಚ ಸ ಪರಾ. [ಆ ಆಜ್ಕು] 
ಅಜಮಿಂಬು, ಅರಪು, ಅರಬು, ಅರುಬ್ಯು, ಆಅಂಬು, ಅಟಬು, 
ಅಲುಬು (ನಾ). ೧. ಬರ ; ಕ್ಷಾಮ ; ಅನಾವೃ ಪ್ರಿ: "ಅಲುಂಬು 40 
ನೀರ್‌? ಪರಾ. ಅರಪು: "ಅರಪುಕತ್ತೆ' ಪ ಪರ್‌. ಕಬು: ಈ; 
ಏಕಾಗ್ರತೆಯು ದುರ್ಲಭವಾಗುವುದರಿಂದಲೇ ಸ್ವತಂತ್ರನಿಚಾರದ ಬರವೂ; 
ಅರಬೂ ಬೀಳುವುದು (ನಿಚಾಮಂ. ೫೮). ಅರುಬ್ಯು : ೧. ಸವ | 
ದಲ್ಲಿ ಸೀನೀರಿನ ಅರುಬು ಹೆಚ್ಚಾಗಿತ್ತು (ಕನ್ನನು. 1, ೧೮೫). ಅಅಿಂಬು:| | 
೨.'ನೀರು ಬತ್ತಿಹೋದ ಗುಣಿ __ಕಾಲುವೆ : ee ॥ 


ದೊಳ್ಳೆದಿಸಿ ಬೆನ್ನನೆ ಬರ್ಪ ಪೆರ್ವಲಕ್ಕವತಮಸಪುಚಂಡಚರರಿಕ್ಕಿದ| | 


ಅಯಿಗದ್ಯಾಣ (ನಾ). ಆರುಗದ್ಯಾಣ: 


ಅಣುಗಳ (ನಾ). ಆರುಕೊಳಗ (9): 


ಅಲುಗಳೆ 


ಸೊಪ್ಪೆನೆ ಬೆಂದಆಂಬಿ[ನಾಠಾಂ. ದುಜಕಿಂಬಿ]ನೊಳ್‌ ಕವಿಲ ಬಿಸಿಲ್ಲಳೇಂ 
ಮಣಸಲಾರ್ತುವೊ ತೀವ್ರಕರಾಭಿಘಾತದಿಂದವನಿಯ ಬೆಂದ ಪುಣ್ಗಲೆಗೆ 
ಳೊಯ್ಯನೆ ಕೆಂಗಲೆಗಟ್ಟಿದಂದಮಂ (ಅನಂಪು. ೭-೬೦ ; ಸೂಕ್ತಿ ಸು. ೮-೨ 
ನೋ). ಅಅಬು: ೧. ಇಂದುನಿನೊಳುರಿಯುಂಟಿ ಸಿಂಧುವಿಸೊಳಜ 
ಬುಂಟೆ ಸಂದ ವೀರನೊಳು ಭಯವುಂಟಿ ಭಕ್ತಗೆ ಸಂದೇಹವುಂಟೆ (ಸರ್ನಜ್ಞ. 
೨೬೬). ೩. ಉತ್ಪಾತ ಮೊದಲಾದವುಗಳ ದೋಷಕ್ಕಾಗಿ ನೆಲದ 
ಕುಳಿಗೆ ಹಸುವಿನ ಹಾಲು ಕರೆದು ತಂಪು ಮಾಡುವ ಒಂದು 
ಕರ್ಮ; ದೋಹನ ಕ್ರಿಯೆ : ನಾಳೆ ನಿನ್ನ ಗೋಬೃಂದಮನಿಲ್ಲಿ ತಂದು 
ಮುದದಿಂದಜಬಂ ಕಜಕಿ ಎಂದೊಡೆ (ನೇಮಿಪು. ೬-೧೦೦) ; ತುಜುವನೆಲ್ಲವ 
ತರಿಸುಯಿಲ್ಲಿಯೆ ಆಜಬ್ಬ (ಬ) ಕಜಕಿಯಲು ಬೆ ಹುದೆನೆ ತಾನೆಜಗಿ 
ಜೀಯೆನಲು (ಸಾಳ್ವಭಾ. ೧೨-೪). ಅಯಿಬು : ೩. ಮೆಜಿವ ಯಕ್ಷಿಯ 
ಮುಂದೆ ಅಜುಬನು ಕಜಕಿದರಾನಂದಾಶ್ರು ಕಣ್ಣಿಂ ಕಣಕಿಯೆ ದೇವಕಿಗಾಗ 
ಗೋಪಕುಮಾರಕರುವೆರಸಿ (ಸಾಳ್ವಭಾ. ೧೨-೭). 

[5 ಅಣು * -ಬ್ಯು ./ ಶಮಿ, ಮಲ. ಅಜುಮ್ಬು - ಬರ, ಕಾನು, 
ಕೊರತೆ ; ಅಟುವು ಐ ನೀರುಬತ್ತಿ ಹೋದ ಕಾಲುವೆ] 


ಅಣುಂಬುನೀರ್‌ (ನಾ). ಬತ್ತಿದ ಹಳ್ಳದಲ್ಲಿ ತೋಡಿದಾಗ ಬರುವ 


ನೀರು: 


(ಕಾದಂಉ. ೨೬೬). 


ಪಥಿಕರಜಲ್ಲೊಂಡು ತೋಡಿದಲುಂಬುನೀರ ಬಗರಗೆಗಳುಮಂ 
[ಅಣುಂಬು + ನೀರ್‌] 


ಅಲುಕಾಅ (ನಾ). ಕೊಯ್ಲಾಳು ; ಕಟಾವುಮಾಡುವವನು: ಯಾ 


ಸ್ಥಳದೊಳಗೆ ಬಂದ ದೇವದವಸಯಜುಕಾಜರಲ್ಲಿ ಯಾದೇವರ ದೇವ 
ಕಾರ್ಯಕೆ ಬಿಟ್ಟಿ ವೊಟ್ಟಲಿಂಗೆ ಭತ್ತ ಬಳ್ಳವೊಂದು (ಕಣ. 7, ೨೫-೮೮ ; 
2186). [ಅಲು? * -ಕಾಟ, / ತನಿ. ಅಣು ಐ ಕೊಯ್ಯು, ಕತ್ತರಿಸು] 


ಅಲುಕುಳಿ (ನಾ). ಆರಿಹೋಗುವ ಸ್ವಭಾವವುಳ್ಳದು; ಒಣಗುವುದೇ 


ಸ್ವಭಾವವಾದುದು (2): ಕುಳಿ ಪ್ರತ್ಕಯಕ್ಕೆ--ಪೋರ್ಕುಳಿ,,. ಆಟು 
[ಪಾಳಾಂ. ಮಜಾ, ಕುಜಿು] ಕುಳಿ, ಪೇಂ ಕು ೪, ಇಆುಕುಳಿ, ಆಯ್ಕುಳಿ 
(ಶಮದ. ೨೦೩ ಪ್ರಯೋ). [ಅಲ್ಲು (ಆ ಆಜ್ದು) * -ಕುಳ್ಳಿ] 


ಅಲುಗಂಡುಗ (ನಾ). ಆರು ಖಂಡುಗದ ಅಳತೆ: ಕಟನಿ ಪೆರ್ಗ್ಗೆಜಕಿಯಾ 


ಕೆಲಗೆ ಆ (ಅ3 ಊಗಣ್ಣುಗಂ (ಎಕ. 111, ನಾಗಮಂ. ೮೫-೬೮ ; 776); 
ಮುಂಗಾರಗೆಜಕಿಯ ಕೆಬಗೆ ಅಜುಗಣ್ಣುಗಂ ಕ ಬ ನಿ ಕೆರ್ಗೇಟೆಯ ಕೆಲಗೆ 
ಆಣುಗಣ್ಣರ್ಹು ಗಂ ಕಟನಿ ಈ ಎನೆತ್ತುಂ ಜಡಿಯಕ್ಕೆ ಪೊಯ್ದೋದು 
(ಎಕ. 120, ನೆಲಮಂ. ೬೦-೧೨೫ ; 797) ; ಕೋಯಿಲ್ವಸದಿಗೆ ಅಣುಗಣ್ಣುಗ 
ಬ್ಬೆದೆ ಮಣ್ಯೊಟ್ಟರ್‌ (ಮೈ ಆರಿ. ೧೯೩೨, ೫೮-೨; 825); ತ್ರೈಲೋಕ 
ವೊಟಲ ದೊಮ್ಮುಬ್ಬೆ ಆಳುತಿರೆ ಅಲ್ಲಿ ಕೊಟ್ಟುದು ಅಲುಗಣ್ಣುಗ ಮಣ್ಣು 
(ಎಳ. ೩೫, ಶಿರಾ. ೨೪-೪೫ ; 900). [ಆಲು * ಖಂಡುಗ] 

ಅಣಜುಗದ್ಮಾಣ ರಾಣಿ (?)ಜಿ 
ಪನ್ನೆ ರಡುಗದ್ಯಾಣ ದಣ್ಣ (ಮೈಆರಿ. ೧೯೪೨, ೪೭-೧೯ ; 790), 

[ಅಮ್ಮು + ಗದ್ಯಾಣ] 


ಅಲುಗೆಯ್‌ (ನಾ). ಆರು ಕೈಗಳಷ್ಟು; ಆರು ಮೊಳದಷ್ಟು 


ಪ್ರಮಾಣ: ಕೊಟ್ಟ ವೃಂದಾವನದ ಹೂದೋಂಟಿ ದೇವಾಲ್ಯದಿಂ 
ಬಡಗಲು ಅಜುಗಯ್ಯಗಲ ಹನ್ನೆರಡು ನೀಳದ ಮನೆ (ಕಣ. 1, ೩೩-೨೯; 
1240). [ಅಣು * ಕೆಯ] 

ಅಜುವತ್ತು ಖಂಡುಗದೀರಣು 
ಗಳಮದು ಪೊಂಗಳಯ ಪಣಮಯ್ದ್ಹಕ್ಕ್ಳು ೦ (ವ್ಯವಹಾ. ೧೬-೭); 
ಯಿಧರ್ಮಕ್ಕೆ ಬಿಟ್ಟುದು ಪಡುವಗೆಜಕೆಯಲಿ ಅಜುಗಳ ಗದ್ದೆ ಅಜುಗಳ 
ಹೊಲಯಿಷ್ಟನು ನಡೆಸಬಹೆವು (ಎಕ. 1%, (5) ಕಾನಕಾ- ೪೯-೮ ; 1368). 

[ಅಟ್ಯು * ಗಳ್ಳ (ಆ ಕೊಳಗ)] 


ಅಜುಗಾವುದ ೫೪೩ ಅಲುವಗೆ 


ಅಲುಗಾವುದ (ನಾ). ಆರುಗಾವುದ ದೂರ: “ಅಜುಗಾವುದ,; : ಅರುದಿಂಗಳು : ಜಲ್ಪಿಸಲು ಅರುದಿಂಗಳಾದಿಯದುಲ್ಬ ನನಮಾಸಾಂತ್ಮ 
ಅಣುಗಾವುದಂ (ಶಬ್ದಾನು. ಆಆ ಪ್ರಯೋ). [ಅಜ್ಕು + ಗಾವುದ] | ಸುರಪತಿ ಕಲ್ಪಿಸುವ ನನರತ್ನವೃಷ್ಟಿಯ ಮೂರುಸಂಜೆಯಲಿ (us 

ಅಣುಗೆಯ್‌ (ನಾ). ಒಣಗಿದ ಗದ್ದೆ; ನೀರು ಇಂಗಿದ ಗದ್ದೆ: | | ೯-೩೬). [ಅಲ್ಕು * ತಿಂಗಳ್‌] 
ಎಳೆವೆಣ್ಣ ಮೆಯ್ಯ ಕೋಮಲ ನಖರೇಖೆಯಂತಿರಣುಗೆಯ್ಯ FN | ಅಜುನೀರ್‌ (ನಾ). ಬತ್ತಿದ ನೀರು; ಇಂಗಿಹೋದ ಜಲ: ಮಲಗಿ 
ಕೂಡೆ ಆಚ (ಜಗವಿ. ೧೪-೭). [ಅಣ್ಮು (ಆ ಆಜು) + ಕೆಯ್‌, a 5; ದಖುನೀರ ಮೀಂಗಳ್ತೊಲಾದರ್‌ (ವಡ್ಡಾರಾ. ೫೭-೧೨) ; ಅಜುನೀರಾಗಿರೆ 
ಅಲುಗೆಣತೆ (ನಾ). ಬತ್ತಿದ ಕೆರೆ; ಒಣಗಿದ ಕೆಕೆ; ನೀರು ಇಂಗಿ | ತಾಯ್ಮಟಲ್ವರೆಗಮಿಾ ವಾರಾಶಿಯಂ ತುಳ್ಳೆಲುಂ (ಪಂರಾಮಾ, ೯-೧೮೩) ; 
ಹೋದ ಕೆರೆ: ಕಂಪಲ್‌ ಮಸಗುತ್ತುಂ ಬತ್ತೆ ತೆರ್ಪಂಬಡೆದಜುಗೆಣಕೆ ; ಬಜುಗೊಳದವೊಲಾಯತ್ತಾಕ್ಷಿಸಿ ಮುಖಗಿದುದಲುನೀರ ಮಾಂಬೊಲಿಂದೆನ್ನ 
ಮನಂ (ಯ ಶೊ ಚ. ೩-೬) ನೀರಡಸಿ ಬೇಸಗೆಯೊಳ್‌ ಬಡಗೊಂದೆ 


ಗಳ್‌ ಬೀಡೆವೊಗಿರ್ದ ತಣ್ಣೀರೊಸರ್ದಾಣಂ (ಜಗವಿ. ೧೭-೬೨) ; ಸುಡು | 
ಗಾಡಿಡುಗಿಚ್ಚಡುಗೂಲುಡುಗೊಆಕಿಯುಂ ಮಾಲು. . ತುಡುಜೊಡರಜು | | ಬಂದು ತಾಂ ಪದೆದದಜುನೀರನೆಯ್ದದೆಯುನುಲ್ಲಿಯ ಕೊಲಕ್ಕಿ ಸಜಲ್ಲಿ 
ಗೆಜೇಯೆಂಬಿವು ಪಡೆಯವು ಬಿಂದುವನುದಂತವೃ RR ೦ (ಕಮದ. 10]  ಬೀಟ್ವವೋಲ್‌ (ಜೀವಸಂ, ೮೧-೧೦). 
೧೭೧). [ಅಣು (ಆ ಆಜು) * ಕೆಣಕಿ] [ಅಟ (ಆ ಅಣು) * ನೀರ್‌] 

ಅಲುಗೇಣ್‌ (ನಾ). ಆರುಗೇಣು : ಅಜುವೆರಲ್‌, ಅಜುಗೇಣ್‌, ಅಜು;  ಅಯಿನೀರ್ವಳ್ಳೆ (ನಾ). ನೀರು ಬತ್ತಿಹೋದ ಹಳ್ಳ; ಒಣಗಿಹೋದ 


ವತ್ತು (ಭಾಷಾಭೂ. ೧೫೭ ಉದಾ). [ಅಲ್ಕು * ಗೇಣ್‌] | | ಹಳ್ಳ : ಆಜುನೀರ್ನಳ್ಳ 0 ನೆಲ ೨ಲ್ಲುಂದಿದ ತರುನಿಚಯಂ (ದಶಕು. ೩-೧೨). 
ಅಲುಗೊಳ್‌ (ಕ್ರಿ). ಪ್ರೀತಿಯನ್ನು ಹೊಂದು: ವಿಜ್ದೆಯಂ ಗುಣಕಣು | | Joie ಪಳ್ಳ] 
ಗೊಂಡು ಕೊಟ್ಟಿನಗೆ ಸಂತಸಮಪ್ಪಿನಮೀವ ನಿನ್ನ ದಕ್ಷಿಣೆಯದು (ಪಂಪಾ. |15| ಅಯಿ ನೂಲು, ಅರುನೂರು (ನಾ). ೧. ಆರುನೂರು : ಕಲಿದೇವರಿಗೆ 
೨-೬೧) ; ಗುಣಕಣುಗೊಂಡಂ (ಶಮದ. ೧೭೪ ಪ್ರಯೋ). | ಅಜುನೂಟು ಮರದ ತೋಣ್ವ (ಇಎ. ೧೯೪೭. ಹಾನಗಲ್‌. ೨೮೬-೧೪ ; 
[ಅಲ್ಕು * ಕೊಳ್‌] | 974) ; ಐಸಾಸಿರದಜುನೂಜವಧಿಜ್ಞಾನಿಗಳುಂ (ಅಜಿಪು. ೮-೨೫ ವ). 
ಅಖುಚು, ಅರಚು, ಅಅಚು, ಅಣಾಚು (ಕ್ರಿ). ಗಟ್ಟಿಯಾಗಿ ಒರಲು; ೨. ಆರುನೂರು ಗ್ರಾಮಗಳುಳ್ಳ ಸೀಮೆ (?) : ಚೋಳಧನಣ್ಮ 
ಕೂಗಿಕೊಳ್ಳು; ಕಿರುಚು; ಒರಲು: “ಅಲುಡು - ಉಚ್ಚೈರ್ಧ್ವನೌ? ಯನೆ ಎರಿಗಾಲ್ವಾದಿ ಅಜುನೂಜು ಆಳೆ (ಎಕ. ೫1, ಮದ್ದಗಿ. ೯೨-೧; 
(ಶಮಧಾ) ; ಅಜುಚದೆ ಫೋ (ಜಗವಿ. ೧೧-೭೨). ಅರಚು: ರಾವುತ |2 750); ಈ ಆಲನೂಜು ಭೂಮಿ ಆಗ್ರ ಹಾರಮಂಂ (ಎಇ. ೫೫1, 


(ಸಇಂದಕಾ. ೭-೬೪) ; ಇದ್ದಕ್ಕಿದ್ದಹಾಗೆ ಹೆಣ್ಣುದನಿಯೊಂದು ಭಟರು ಕನ್ನಡಂ (ಗದಾಯು. ೧-೪೨). ಅರುನೂರು : ೧. ಸಾವಿರದ ಅರುನೂರ 
ಅರಚಿ ಮೌನವನ್ನು ಕತ್ತರಿಸಿತು (ನುಹಾ.ಲ. ೧೧೨). ಅಅಚು: ಹತ್ತೊಂಭತ್ತನೆಯಾ ವೊರುಶಯಾಶ್ವರನಾಮ ಸಂವತ್ಸರದ ಮಾಘ ಶುಧ 
ನಿನದಂಗೆಯ್ದೆಜಚುತ್ತುಮೆಯ್ಲೆ ಪರಿತಂದಾನಂದದಿಂದೊಂದನೊಂದನಲಂ ಹಲ್ಲು (ಎಕ. ೫1, ದಾವಣ. ೧೬೪-೬ ; 1688). [ಆಅಲ್ಕು * ನೂಲು] 
ಪಿಂದೆಮರ್ದಬ್ಪಿ (ಶಾಂಶೀಶ್ವ. ೧೧-೯೮); ಕಾಗೆ ಸಾಕಿದ ಕೋಗಿಲೆಯ |2 | ಅಣುಪು " ಅಜಾಪು? ನೋ. 

ಮಜ ಕೂಗುವುದು ಸುಸ್ವರದೊಳಲ್ಲದೆ . . . ಕಾವು ಕಾವೆಂದಣಚುವುದೆ ಅಮುಬು "ಅಟುಂಬು' ನೋ. 

ಹೇಳು (ಬಸಪು. ೩-೭೯); ಹರಿಯೊಡನೆ ಜಂಬುಕನಜಟಿ [ಪಾಕಾಂ.| | ಅಜುಬೋನ (ನಾ). “ಆರುಬಗೆಯ ಅನ್ನ” (ಸಿದ್ಧರಾ. ಕೋಶ); 


ಬಿದ್ದನೆಂದರಚಿ ಮಾವುತ ಪಿಡಿದೀವುತ ಅಂಕುಶದೊಳಗೆ ಕೋಯೆನುತಿಟ್ಟ ೨೯-೧೬ ; ಆನೆಯ ಶತ) ; ಕೆನ್ನಡಮೆರಡಜುನೂಅಣ ಕನ್ನಡಮಾ ತಿರುಳ 


ನೊರಲಿ]ದರೆ ನಾನೇನ ಹೇಳುವೆ (ಕುವ್ಯಾಸ. ೯-೪೬). ಅಜಂ ಚು: ತಜಗು ಚಕ್ಕುಲಿ ಹೂಸಣಂಬ ಹೂರಿಗೆಗಳಂ ಅಜುದೋನ ಫೇಣಿ ಗಾರಿಗೆ 
ಕಾಗೆಗಳಂತಜಕಿಚಿ ಗೂಗೆಗಳಂತೆ ಪಲುಂಬಿ ಕತ್ತೆಗಳಂತೋಆಲಿ (ಬಸರ. ಇಡ್ಡಲಿಗೆ ಅವುಗು ತಿಣಂಸೇವಗೆಯನು (ಸಿದ್ಧರಾ. ೮-೮೫). 
೮-೧೦೦); ತರಣಿ ಸಮಂತು ನಮ್ಮಧಿಪನಾಗಿಯುಮಿಂತುಆಕಕಾಯ್ದ |30 [ಅಜ್ಯು * ಬೋನ] 


ನೆಂದು ತತ್ಸರಸಿಜಲಕ್ಷಿ MC ನಿದಾಘ ಭೀಕರ | | ಅಖುಮೆ, (ನಾ). ಪ್ರೀತಿ; ಲಲ್ಲೆ; ಮುದ್ದು: “ಅಜುಮೆಯುಂ ತಾಂ 

ತರ ತಾಪದೇಟಕ್ಸಿಗೆನಸುಂ ನಿಲಲಾಣದೆ ಚೀಆಂತುಂ.. . .ಇರ್ದುದು ಕೋಳ | ಲಲ್ಲೆಯೆನ್ನಲಿವು ಮುದ್ದಕ್ಕುಂ  (ಕವಕಂ. ೧೮೦). [ಆಜಟ್ನು + -ಮ್ಮೆ] 

ಸೆಂಕುಳಂ (ಕುಸುಮಾ. ೮-೧೨೯); ಘುಮ್ಮಿಕ್ಕೆ ಲ ಕೂರುಮನಜಚೆ ದಿಕ್ಕು | ಅಲುನ್ಮೆ (ನಾ). ಆರುಬಾರಿ, ಸಲ: ಅಜುಮೆ . .. ಆಜುವರ್‌ 

ವಿದಿಕ್ಕು ಧಿಗ್ಗೆನಲು (ತೊರರಾ. ೪-೪-೨೭); ಕಣ್ಸೇನೆಯ ಕರಡಿಯ | | (ಶಬ್ದಾನು. ೩೬೫). [ಅಜನ್ಯಿ * -ಮೈ] 

ld ವಾಚಕನೇ (ನೀತಿಸಾ. ೩೪). (ದೇ. ॥ ತೆಲು. ಅಣಚು] |55! ಅಲುನೊಗ (ನಾ). ಆರುಮುಖವುಳ್ಳ ವನು; ಷಣ್ಮುಖ; ಕುಮಾರ 
ಅಜುತು "ಆಜು? ಪರಾ. || ಸ್ವಾಮಿ: “ನವಿಲ್ಹೇರಂ ಬಗೆಯಲಜುಮೊಗಂ ತಾನೆನ್ನಲ್‌ . 
ಅಲುತೆಲ (ನಾ. ಆರುಬಗೆ, ವಿಧ: ಸಂದಣಿಸಿದ ನವಚಿತ | ಷಣ್ಮಖಂಗಮರ್ವುವು ನಿರುತಂ” (ಕವಿಕಂ. ೨೧); ಜಾತಾ 


ಆ 
ಸುವರ್ತಕನೆಂದೆಂಬಜುತೆಃದಣ್ಣ್ಬು ಕರಂ ಮನಸಂದುದು (ಜಯಶಕಾ. | ಕೆದಲುಮೊಗನೊಡನೆ ಕಜ್‌ಗೊರಲನೊಪ್ಪಿರ್ದನು (ಭಾವಚಿಂ- ೯-೪೬). 
| 
| 


೩-೫). [ಅಜ್ಯು + ತೆಜ್ಮ) 

ಅಖುದಿಂಗಳ್‌, ಅರುದಿಂಗಳು (ನಾ). ಆರುತಿಂಗಳು; ಅರ್ಧವರುಷ : 
ಆಲುದಿಂಗಳೊಳಾ ಅಯ್ನೂಜು ರಥಮಂ ಸಮೆದು (ವಡ್ಡಾರಾ. ೧೪೭-೫) ; 
ಪೂಣ್ಣತೆಜ [ದೊಂ] ಜಟುರಂಗಳೂಳಿ ನಂದು ಮೂಹಜುತಿಂಗಳೊ ಳೆ| 
ಸೆಮಾಪ್ತಿಯಾದುದೆನೆ (ಸಂಪಭಾ. ೧೪-೬೦); ಆಜುದಿಂಗಳ್ವರ ಜಿನ 
ಪೂಜೆಯಂ ಮಾಡಿ (ಚಾವುಂಪು. ೨೫-೫); ಇಂದೀವರಾಕ್ಷಿಗೊಂದು | 
ದಿನದಂದದಿಂದಮಟುದಿಂಗಳ್‌ ನೇಣಿಯೆ (ವರ್ಧ ಪು. ೧೩-೫೬ ವ); | 
ಅಜುದಿಂಗಳನಿತಕ್ಕೆ ಸಂಪೂಣ್ಣ್ಣಮಾಗಲ್‌ (ರೇವಣ. ೧೦೧-೫೭). 


[ಆಲು + ಮೊಗ. / ತಮಿ. ಆರ್ಮೊಗಂ] 
40 | ಬು. (ನಾ). ಆರುಮೊಳ : “ಅಜುಮೊಲಂ, ಆಜುಮೊಲಂ ? 
(ಶಬ್ದಾನ:. ೩೫೫ ಪ್ರಯೋ). [ಅಜ್ಯು * ಮೊಟ] 
ಅಖುಲುಗದ್ದೆ (ನಾ. ಕೆಸರುಗದ್ದೆ (ಕ). 
| [ಅಜುಲ್ಕು (ಆ ಅಳಿಯ್‌) + ಗದ್ದೆ (ಆ ಗಟ್ಸ್‌)] 
i 
| 


: ಅಖುವಗೆ (ನಾ). ಅರಿಷಡ್ರರ್ಗ, ಕಾಮ; ಕ್ರೋಧ, ಲೋಭ, ಮೋಹ, 
ಮದ, ಮಾತ್ನ ರ್ಯಗಳೆಂಬ ಆರು ಶತ್ರುಗಳು: ಅಣುವಗೆಯಂ 
ತೋಣಿದು ಹರಿಯೊಳಿರೆ (ಅದ್ಭುತ. [ಅಜ್ಯು * ಪಗ) 


45 


ಅಖುವಡಿ 


ಅಖುವಡಿ, ಅರುವಡಿ (ನಾ). ೧. ಆರುಮಡಿ; ಆರರಷ್ಟು : ಆಜಕ್ಕೆ- 
ಆಣುವಡಿ, ಅಜುವತ್ತು (ಶನುದ. ೧೮೯ ಪ್ರಯೋ). ಅರುವಡಿ : ೨. 
ಆರನೆಯ: ಅಳಿದ ಮಹಾಸ್ವಾಮಿಯವರು ಅರುವಡಿ ಶ್ರೀಮಚ್ಚಾಮರಾಜ | 
ಒಡೆಯ ಮಹಾಸನ್ನಿಧಾನದ ಕಯ್ಮುದ್ರೆಯಿಂದ (ಮಂತ್ರಶ. ೧೫-೯). 
[ಅಜ್ಯು * ಮಡ್ಮಿ] 
ಅಜುವಣ, ಅಅವಣ (ನಾ). ಒಂದು ತೆರಿಗೆ: ಮೂಡಲೆರಡುಂ 
ಪಳ್ಳೆದ ಕೂಡಲೆ ಮೇರೆಯಾಗೆ ಬಿಟ್ಟಿ ರದಕ್ಕೆಜುವಣಗದ್ಮಾಣವಿರ್ಸ್ಸತ್ತು 
1007) ; ಎರಡಜುವತ್ತು ಪೊನ್ನಜುನಣಂ | 
ಸಮಕಟ್ಟಿನೆ ಮಾಡಿ (ಎಇ. ೫೪, ೩೪೧೩೯; 1071) ; ಅಜುವಣ ಪಣ | 
ವೊಂದು (ಸೌಇಇ. ೪, ೮೪೮-೩೬; 1097); ಸೋದರ ಸೋಮಗೌಡ 
ಹಿಟ್ಟು ಕಾಜರಿಗೆ ಅಜುವಣ ಮತ್ತರಿಂಗೆ ಹಂನೆರಡು ಹೊಂನ ಮರಿಯಾದೆ | 
ಕೋಲುಕೊಳಗದೇವರಿಗೆ (ಎಇ. XX111, ೩೦-೬೦ ; 1265) ; ಕೆಆ3ಿಯ 
ತೋಂಟವಜುವಣದಿಂ ಕೆಜಿಗೆ ತೆರುವ ಗದ್ಯಾಣ (ಬೊಂಕಶಾ. ೧೯೩೩ ; 
ಹಾನೇರಿ. ೬೦-೨೭; ?). ಅಜವಣ : ತ್ರಿಳೋಚನ ಪಂಡಿತರ್ಗೆ ಧಾರಾ 
ಪೂರ್ವಕಂ ಮಾಡಿ ಬಿಟ್ಟು ಕೊಟ್ಟಿ ಆಜವಣದ ಮತ್ತರ್‌ ಮೂವತ್ತು | 
(ಮುಂಬರಾ. X1, ೨೪೧-೩೮ ; 1060). | 
ಅಲುವಣದ ಗೌಡು ಎ ಮಾನ್ಯದ ಭೂಮಿಯ ಮೇಲಿನ ರಿಯಾ 
ಯಿತಿ ತೆರಿಗೆಯನ್ನು ನಸೂಲ್ಮಾಡುವಾತ : ಸಮಸ್ತ ಮಾಣಿಕ್ಕ 
ನಗರಂಗಳು ಕೆಬ್ಬಾಹುನಾಥ ಅಜುವಣದ ಗೌಡುಪ್ರಜೆಗಳು ಮುಂತಾಗಿ 
(ಎಕ, 11, ೩೪೭-೩೭ ; 1296). [ಅಜ್ಜು * ಪಣ್ಮ] 
ಅಜುವತೊಕ್ಕೆಲ್‌ "ಅಲುವತ್ತೊಕ್ಳಲ್‌' ನೋ. 
ಅಲುವತ್ತಿಗ (ನಾ). ಬಿತ್ತಿದ ಅರುವತ್ತು ದಿವಸಕ್ಕೆ ಬೆಳೆ ಬರುವ 
ಭತ್ತ; ಎರಡೇ ತಿಂಗಳಲ್ಲಿ ಬೆಳೆಕೊಡುವ ನೆಲ್ಲು: “ಸಸ್ಟಿಕ- ಅಜು 
ವತ್ತಿಗ” (ಓಸಧಿ. ೧೭೩); *ಮಾಸದ್ವಯೋದ್ಭನ ಅವೆತ್ತಿಗನ 
ನೆಲ್ಲು? (ಓಷಧಿ. ೧೨೫). [ಅಜುವತ್ತು + -ಇಗ] 
ಅಜುವತ್ತು, ಅರವತ್ತು, ಅರುವತ್ತು (ನಾ). ಆರನ್ನು ಹತ್ತರಿಂದ 
ಗುಣಿಸಿದಾಗ ಬರುವ ಲಬ್ಧ ; ; ಒಂದು ಸ ಸಂಖ್ಯೆ: ಅಖವತ್ತು ಬಾಡಮ 
ಇಲ್ಲಿ ಗಜುವತ್ತು ಯೋಜನ 
ದೊಳಿಂದ್ರ ಪ್ರಸ್ಥಮೆಂಬುದು ಪೊಟಲ್‌ (ಸಂಪಭಾ. ೪-೮ ವ) ; ಅಜುವತ್ತು 
ತುಂಬಿದೊಡೆ ಮಜುವಾತುಬೇಡೆಂದು ನಾಣ್ಕುಡಿಗಳುಂಟು (ಸಿದ್ಧರಾ. 
೧-೪೫). ಅರವತ್ತು : ಅರಿಯೆ ಆಂದರೆ ಅರವತ್ತು ಗುಣ ಬಲ್ಲೆ ನೆಂದರೆ 
ಬಹಳ ಕಷ್ಟ (ಗಾದ). ಅರುವತ್ತು : ಅರುವತ್ತು ಮೂನರ ತ್ರಿಪದಿ 
(ಕವಿಚ.. 11, ೧೫೩). 
ಅಲುವತ್ತುನಾಲುಕು ಬಿಜ್ಜೆ - ಅರವತ್ತು ನಾಲ್ಕು ವಿದ್ಯೆಗಳು: 
ಗುತ್ತಿಗೆವಿಡಿದಂತೆ ನೆಜಕಿ ಸಾಧಿಸಿದಜುವತ್ತು ನಾಲುಕು ಬಿಜ್ಜೆಗುಜುಹ ವೃತ್ತ 
ಕುಚಾನ್ವಿತೆಯರ ಪರಿಕೆಯ ನೋಡು ಚಿತ್ತಯಿಸೆಂದರಂಗಜನ (ಮೋಹತ. 
೧೬-೧೧). ಅಜುವಶ್ರುಮೂವರೆು ಎ ತಮಿಳು ಶೈವರಲ್ಲಿ ಪ್ರಸಿದ್ಧರಾದ | 
ಅರವತ್ತುಮೂರು "ಮಂದಿ ಪುರಾತನ ಭಕ್ತರು: ಪ | 
ದುತ್ತಮಭಕ್ತಿಯುಳ್ಳ ಅವತ್ತು ಮೂವಜಕೊಳು (ಬಸಪು. ೧೦-೮); ಧರೆ 
ಬೆರಲೆತ್ತಿ ಬಣ್ಣಿ fk ತಿರಲ್‌ ಪೊಗಳ್ವೆಂ ಘನಭಕ್ತಿಯಿಂ ... ಶರಣೆನೆ 
ಕಾವರಂ ಸುಕೃತಜೀವರನೊಲ್ಲಲುವತ್ತು ಮೂವರಂ ತ ೧-೪೩). 


(ಸೌಇಇ. 2011, ೫೨-೫೮ ; 


ನಾಳುತ್ತಂ (ನಡ್ಡಾ ರಾ. | 


[ಅಲ್ಕು * ಪತ್ತು. ! ತಮಿ. ಮಲ, ಅಣುಪತು ; ತುಳು. ಅಜಿಪ, | 
ಅಜಿಪ್ಪ, ಅಜಿಪ; ಕೊಡ. ಆರುವದಿ; ತೆಲು. -ಆಜುವದಿ, ಅರುವೈ, | 
ಅರವೈ] 


ಅಲುವತ್ತೊಳ್ಳೆಲ್‌, ಅಜುವತೊಕ್ಕಲ್‌ (ನಾ). ಅರುವತ್ತು ಮನೆ, 
—ಕುಟುಂಬ: ಗಾವುಂಡುಗಳುಮಣುವತ್ತೊಕ್ಳಲುಂ ತೋಂಟದಲೊಂದು | 


೫೪೪ 


ಅಲುವೆರಲ್‌ 


ಬಳ್ಳಿ ಯಂ ನಡೆಯಿಸುವರು (ಸೌಇಇ. X1-, ೫೦-೨೦ ; 1005); ಧಾರ 
ಕೃಮಂ ಆಜುವತ್ತೊಕ್ಕಲು ಒಕ್ಕಲ([ಲ್ಲಿ] ಎಣ್ಣೆಗೆ ಗಾ [ಗೌ]ಡಿಗೆ ೧ (ಇಆ. 
1080) ; ದೇವಂಗೇರಿಯ ಸಾಯಿರ ಪರಿವಾರೆಂ ಅಣು 
ವತ್ತು(ತ್ತೊ)ಕ್ಕಲುಂ (ಎಇ. ೩1೭, ೧೯೫-೩೨; 1210). ಅಲನ 
ತೊ ಕ್ಸ ಲ್‌ : ಭೂನುತರಪ್ಪ ಜುವತೊಕ್ಕೆಲುಂ (ಕೊಲ್ಹಾಶ. ೧೭-೩೯ ; 
1196). [ಅಜುವತ್ತು * ಒಕ್ಕಲ್ಸ್‌ ] 
|; ಅಜುವದಿಂಬರ್‌ (ನಾ). ಅರುವತ್ತು ಮಂದಿ, ಜನ: ಉತ್ತ 
ರಾಯಣ ಸಕ್ರಾನ್ತಿಯನ್ನು ಗಾವುಣ್ಣ ನಾ[ಗಿ]ಯೆಮ್ಮ ಗಮಜುವದಿಂ 
ಬರ್ಗ್ಗಂ ಕೊಟ್ಟ : ವ್ಯವಸ್ಥೆ (ಸೌ ಇ ಇ. 201-1, ೪೩-೧೭ ; 970); ನಾಲ್ವ 
ತ್ರೈಣ್ಬರುಮಣುವದಿಂಬರುಮೆಪ್ಪತ್ತಿರ್ವರುಂ (ತಸ 
[ಅಜ್ಜು * ಪದಿಂಬರ್‌] 
ಅಯುವಿಡು (ಕ್ರಿ). (7): ಅಟಿತ್ತೋನ್‌' ಪಳ್ಚು ಮಹಾಪಾಕ್ಯು ಒಳ್ಳೆಲ್ಯೊರಿ 
ಪೋಗುಗೆ ಈ ಪಟ್ಟಂ ಅಣುವಿಟ್ಟರ್‌ (ಎಕ. ೫1೪, ತಿರುಮ. ೧೫೧-೧೦; ?). 
`[(?. 1 ಶಮಿ. ಆಣುವಿಡು ಎ ಬಾಕಿಯನ್ನು ಪೂರ್ತಿ ವಸೂಲುಮಾಡು] 
ಅಯುವುಳ್ಳಿ, ಅಅವುಳ್ಳಿ (ನಾ). ಒಣಗಿದ ಸೌದೆ, ಪುಳ್ಳಿ: ಮಿಣ: 
ಗುವ ಶಿವಧ್ಯಾನಮಂ ಕೆಡಿಪೆವೆಂದು ಬಗೆದಲುವುಳ್ಳಿ ವೊತ್ತವನ ಮೇಲಡಕಿ 
ಕಿಚ್ಚಿಡಲ್ಯಜಸದನೇ (ಸದ್ಮರಾ. ೪-೫೪). ಅಣಿವುಳ್ಳಿ : ನೆಜಕಿ ಚತುರ್ಭುಜನ 
ಹೆಣಕೆಜಕೆಯರಿಲ್ಲದೆ`ಪಾರ್ಥನಜವುಳ್ಳಿ ವೊತ್ತ ಕಥೆಗಳನವಣಜಕೊಳೆ (ಸಾನಂಚ. 
೨-೧೧೯). [ಅಲ್ಲು (ಆ ಅಲ್ಲು) * ಪುಳ್ಳಿ) 
20| ಅಯಿವೆ, ಅರಿವೆ, ಅರುಬೆ, ಅವೆ (ನಾ). ಬಟ್ಟಿ; ಪಂಚೆ; ವಸ್ತ್ರ: 
ಆಜುವೆಯನೊಂದೊಜಲೆ ಕೊಂಡೊ ಡೆ ಆಕಾಶವನುಡುಮೇಯಿತ್ತಲ್ಲಾ 
(ಅವಚಂ. ೧೩೨-೬೦೨); ಉಟ್ಟಿ ಜುವೆಯಂ ಉರದ ಮೇಲಕ್ಕೆ ತೆಗೆಯುತ್ತ 
(ಹಚಕಾ. ೧೨-೧೬) ; ಒಂದಲುವೆಯಂ ದಿಟ್ಟ ಗಳ ಮೇಲೆ ಕಟ್ಟಿಯುಪವಾ 
ಸಮಂ ಕೊಂಡನೆಲ್ಲವರುಮ್ಮಳಿಸುವಂದದಿ (ಸಮ್ಯಕ್‌. ೧೧-೪೬) ; ಮಿಸುಪ 
ರನ್ನಮಂ ಮಸಿಯಣಖುವೆಯಿಂದೆ ಬಾಸಣಿಸುವಂದದಿ (ಕೊಟ್ಟೂ ಬ. ೭-೨೩). 
ಅರಿವೆ: ಮಾಣಿಕ್ಯವನ್ನು ಮಸಿ ಅರಿನೇಲಿ ಕಟ್ಟದಹಾಗೆ (ಗಾಜಿ). ಅರುಬೆ: 
ನುಡಿದ ಗುರು ತರಿಸೆಣ್ಣೆಯಂನರುಬೆಯಂನದ್ದಿ ಶೀಘ್ರದಲಿ ಬರಲಿ (ತುರಂಗ. 
೫೬-೧) ; ಹಾದಿಯ ಅರುಬೆಯ ಜೋಡಿಸಿ: ಆಯೋರು .,. . ಅಯ್ದ 
ಅರುಬೆ ಹಸ್ರೂ ಸಕ್ಲಾತಿ ಕಾಣೆ (ಹುಟ್ಟಿಹ. ೪೮). ಅಜಕಿವೆ: ತೊಯ್ದಣಜಸಿ 
(ಜು)ವೆಯನೆ ನೃಮೂತ್ರದಿಂದೆ ನಸ್ಶಂಗೆಯ್‌ (ಖಮದ. ೭-೨೧) ; ಆಜಿವು 
ಎಂಬ ಅಟ ವೆಹಾಸಿ ಹರವಿ ಹಾಲ ಮೊಸರ ತಳಿದು (ಪುರಂದ. ೧-೧೨೮-೪); 
ತೈಲದೊಳಗೆ ಅಜಕಿವೆಯೆದ್ದಿಮೈೆಗೆ ಉರಿಯ ಸುತ್ತಲಿಕ್ಳೆ(ವಿದಾಕೃ.೧೧೬-೩). 
ಅಜಿನೆಯಂಚಟಿ- ಅರಿವೆ ಅಂಚಡಿ : ಅಜಕಿವೆಯಂ [ಸಾಕಾಂ. ಹಂ] 
ಚಟಿಗಳಲಿ ಸುತ್ತಿ ಸಮಾರ ಬಾಂಧವನ (ತೊರರಾ. ೬-೨೩-೫). 
(ದೇ. ॥ ತಮಿ. ಅಜುವೈ ; ತುಳು. ಅರ್ವೆ; ತೆಲು. ಅಣ ಇ ಚಿಂದಿ, 


[ 
| 


XI, SLV-೩೩ ; 


ಇವ 
ಇವ, 


ಇ" 


10 ೩೩೩). 


13 


95: 


| ಜೂಲುಬಟ್ಟಿ] 

| ಅಖುನೆಗಪ್ಪಡ (ನಾ). ಕೊಳೆಕೂ ಹರಕೂ ಆದ ಬಟ್ಟಿ; ಮಲಿನ 
| ವಸ್ತ್ರ (?) : ಅಣುನೆಗಪ್ಪಡೆಪುಟ್ಟು ಹೆಂಡತಿಯಿರಲ್ಯಂಡು ಮಣುಗಿ 
| 

| 


ಮುಡವಳಿದು (ಪಿಂಡೋರ. ೨-೩) ; ಮೊಗ ಕಂದಿ ಕೆಳೆಗುಂದಿಯಜುವೆಗಪ್ಪ 
ಡವುಟ್ಟು ರಾಗವಳಿದೊಪ್ಪಗೆಟ್ಟು (ಹಚಕಾ. ೮-೭೨). [ಅಣುವೆ* ಕಪ್ಪಡ] 
| ಅಲುನೆರಲ್‌, ಅಲುವೆರಳು (ನಾ). ಆರುಬೆರಳು : ಅಜುದಿಂಗಳ್‌, 
| ಆಲವೆರಲ್‌, ಅಣಜುಗೇಣ್‌ (ಭಾ ಷಾ ಭೂ . ೧೫೭ ಉದಾ) ; ಎನಗಣಕಿಯೆ 
|  ಠೌತುಕಂ ಮುನ್ನಿನ ನಿನ್ನಜುವೆರಲ ಮೆಯ್ಕೊಳೀ ವರದಕರಂ ಎನಿತುಂ 
ಕಿಜ್‌ದಾಗಿರ್ದುದೊ (ವಸ್ತವಂ. ೪-೩೦). ಅಯುವೆರಳು : ಎಡದಂಭ್ರ 
ಗಣುವೆರಳಾಗಿ ದಿನದೊಳುತ್ಪನ್ನನಾದಂ ಮೂಲನಕ್ಷತ್ರದಿಂದರಿಷ್ಟಾಂಶ 
ಡೊಳ್‌: ಸುಕುಮಾರನು (ಜೈ ನಿಜಾ. ೨೮-೧೪). [ಆಜ್ಯು + ಬೆರಲ್‌] 


40 | 


45 


ಅಯುವೆರಳು 


ಅಲುನೆರಳು "ಅಜುವೆರಲ್‌ ” ನೋ. 
ಅಜುಸಾಸಿರ: 


ಅಮಿಸಾಸಿರ (ನಾ). ೧. ಆರುಸಾವಿರ, ಸಹಸ್ರ : 
ಬಿಲ್ಲಿಡಿಯವಾಗಿ (ಆದಿಪು. ೫-೪೧ ವ); ಪರಮಪ್ರಮಾಣಮಜುಸಾಸಿರಂ | 


ಬರೆಂ (ಶಾಂತಿಪು. ೨. ಆರುಸಾವಿರ ಗ್ರಾಮಗಳುಳ್ಳ 
ಸೀಮೆ (?) : ಸ್ವಸ್ತಿ ಶ್ರೀ ಶಿವಮಾರ ಪೃಥುನೀರಾಜ್ಯ ಆಕೆಯೆ ಫುನ್ನಾ ಡಲು! 5! 
ಸಾಸಿರಕ್ಕೆ ಎಜಕೆಯರ್‌ (ಎಕ. 11, ನಂಜನ. ೨೬-೨; 810); ಶಿ (ಕೊಟ! 
ಮ್ಧಾ ಧಿರಾಜಂ ಗಜ್ಗಜುಸಾಸಿರವುಮಾನಾಳುತ್ತಿರೆ (ಎಕ. ೫, ಕೋಲಾರ. | | 


೬೧೦೩). 


| 
| 
೭೯-೭ ; 890). | 
ಅಉಸಾಸಿರ್ಬರ್‌ - ಆರುಸಾವಿರ ಮಂದಿ: ತೊಂಭತ್ತ ಜುಸಾಸಿ ; | | 
ರ್ಬರು (ಇಆ. ೪1, ೧೦೨-೬ ; 887). [ಅಣ್ಯು + ಸಾಸಿರ] | 
ಅಲುಹಿಗ (ನಾ). ತಿಳಿವಳಿಕೆಯುಳ್ಳ ಫೈವನು ; ; "ಬಲ್ಲವನು; ಜ್ಞಾ ನಿ”: | 
(ಶೂನ್ಯ ಸಂ. ಕೋಶ. ೫೧೦). | 
ಅಲುಹಿರಿಯ (ನಾ). ಜ್ಞಾ 2್ಲನದಲ್ಲಿ ಶ್ರೇಷ್ಠ ನಾದವನು: ಕೊಂಕಣ | 
ದ್ವೀಪದಲ್ಲಿ ಒಂದು ಕಪಿ ಹುಟ ಸತ್ತು... ಅಲುಹಿರಿಯರ ತಲೆಯ ಮೆಟ್ಟ 
i (ಅವಚಂ. ೮೨-೩೭೧); ಎರಳೆಯ ಕೊಂಬಿನ ನುಲಿಕೆಯ | 
ಬಳಸಿನಲ್ಲಿ ಅಅುರಿಯರೆಲ್ಲ ಬಳಸ್ಕಾ ಡುತ್ತ್ವೈದಾರೆ (ಅಜಕಿಮಾ. ೨೫-೬೦) ; | 
ಬಲ್ಲಿದರೆಂಬ ಅದ್ವೈತಜ್ಞಾ ನಿಗಳೆಲ್ಲರೂ. ಮಾಯಾಪ್ರಪಂಚಿನಲ್ಲಿ ವರ್ತಿಸು! 
ತ್ರಿಹಕೆಂಬುದೀಗ ಅಜುಹಿರಿಯರೆಲ್ಲರೂ ಬಳಸ್ಕಾ ಡುತ್ತೈದಾಕೆಯಂಬ ಶಬ್ದ | | 
ಕೃರ್ಥ (ಅಜಕಿಮಾ, ೨೫-೬೦ ಟೀಕು). [ಅಜ್ಜು * ಹಿರಿಯ (ಆ ಪಿರಿಯ)] 
ಅಣುಹಿರಿಯತನ (ನಾ). ಜ್ಞಾ ನದಲ್ಲಿ ಮೇಲಾಗಿರುವೆನೆಂಬ 
ಭಾವ: ಅಆಕೆಯಾದೆನ್ನೆಂಬ ಅಜುಹಿರಿಯತನ ಬೇಡ (ಅಂಬಿವ. ೯೧). 
[ ಅಜುಹಿರಿಯ + -ತನ] 
ಅಣುಹಿಸು "ಅಟ್‌ಹಿಸು? ನೋ. 
ಅಲುಹು, "ಅಟ್‌ಪು? ನೋ. 
ಅಜುಹ್ಕು "ಅಜಾವು' ನೋ. 
ಅಜುಹುಗೆಡು "ಅಜವುಗೆಡು' ನೋ. 
ಅಕ್ಕಿ (ಕ್ರಿ). ಬತ್ತು; ಇಮರು; ಒಣಗು; ಮರೆಯಾಗಿ ಹೋಗು; 
ರೂಪಗೆಡು ; ಶೋಹಿಸು ; ಅಅತು, ಅಲಿತು (ಭೂತಕೃ); 4 ಅಜಕಿ- 
ಸ್ವರೂಪಾಭಾವೇ (ಸ್ವರೂಪವನ್ನು ನೀಗು) ಶಿಲಾಯಾಂ ಚ (ಶಮಧಾ); 
“ಒಆ್‌ ಅಣಕಿ ಸ್ಪಾನಶೋಷಣಯೋಃ ? (ಶಬ್ದಾನು. ೫೦೮); ನೀರೆಲ್ಲ|3 
ಮಜತು ಪೋಗೆ (ಚಾವುಂಪು. ೮೧-೨೪) ; ಆದಿವರಾಹನೆತ್ತುವಂದಸುವಣಕ 
ಯಾದ ಸೇದೆತನಗಾಜ್‌ದುದೆಂಜಿನಮೀಗಳಿರ್ದಪಳ್‌'(ಎಇ. 20117, ೪೨-೨೮, 
1112) ; ಹಸಿವಜತಲ್ಲದೆ ಪ್ರಸಾದಿಯಲ್ಲ ತೃಷೆಯಜತಲ್ಲದೆ ಪಾದೋದಕಿ 
ಯಲ್ಲ ನಿದ್ರೆ ಯಜತಲ್ಲದೆ ಭಾನವಿರೆಓತನಲ್ಲ 232 ೧೨೪-೫೬೫) ; ಆಸೆ 
ಯಜತು ನೋಟಂ ಬಜತು ವಿರಹಾಗ್ನಿಯೆತ್ತಿ (ಗಿರಿಕ. ೪-೧೧೯ ವ); | 
ಕೊಜಕಿಗಳುರ್ಕುಗೆಟ್ಟಿಅತು ಬಯಲ್ಲೊಜಕ ಯಾದುವು (ಜಗನಿ. ೧೭-೬೪) ; sa 
| 
| 
| 


110 


ಪತ (ಆ ಅಜೀವು) + ಇಗ] 


15 


20 


“ 
ಛಾ 


35 ; 


ಅಜಕಿಯದ ತ ಕುಂದದೆ ಬೆಳಸೆಂದುಂ ಆ ನಾಡೊಳ್‌ (ತ್ರಿ ಪುವಿ. 
ಬಿಜುಗಾಳಿ ಬಡಿದಾರ್ದು ಕಡೆಗೆ ಕಡೆಲನ್‌ ತಣಿಪಿ ಎತ್ತಲೋ 


[?) 


೨-೪೪); 


ಆಆಕಿಗುಂ (ಅಶ್ವ ತ್ಕಾ. ೨೭-೨೫). 


೫೪೫ 


| ಅಅಕಿಗಲ್‌, ಅಅ್‌ಗಲ್ಲು, ಅರೆಗಲ್ಲು (ನಾ). - ಅಟಕ್ಕೆ 


ಅಜಕಿಬರಿ 


ಅಣಕ್ಕಿ (ನಾ). ಹೊಡೆತ; ಬಡಿತ; ಪೆಟ್ಟು: ಕಳ್ಳರಾಯಿಲಮಲಆತಕಿ 
ಯೇಣು ಮಾರಿ ಪಸವಿಬತ್ಡಿ ಬಜಂ ಪೆಅವುಂ ಭಯಂಗಳಾಕುಲಿತೆಗಳಿಲ್ಲ 
(ಆದಿಪು. ೧-೫೨); ಅಜ್‌ ಮಜಕಿಗಳೆಂಬ ನುಡಿ ನಾಡೆ ಭೂಧರಕುಲಂಗ 
ಳೊಳ್‌ (ಭಾವಚಿಂ. ೨-೫). 
(ದೇ. ॥ ತಮಿ. ಅಜಕ್ಕಿ; ಮಲ, ಅಜ] 


ಅಲ್ಸೆ, ಅಕ್ಕೆ (ನಾ). ಕಲ್ಲುಬಂಡೆ; ದೊಡ್ಡ ಶಿಲೆ; ಕಲ್ಲುಗುಂಡು: 


“ ಅಟ್‌ ಸ್ವರೂಪಾಭಾವೇ (ಸ್ವ ರೂಪವನ್ನು ನೀಗು) ಶಿಲಾಯಾಂ'ಚ” 
( ಶಮಧಾ) ; ಪೂರ್ವತಃ ಕೆಯವನ್‌ ಅಜಿ (ಮೈಆರಿ. ೧೯೧೪, ೧೦-೧೩ ; 
729) ; ದಾಡೆಗಳನಜಕಯೊಳಿಂಬಿಂ ತೀಡುತ್ತುಂ ತೀವ್ರಮಾಗೆ (ಪಂಪಭಾ. 
೩-೨೮) ; ಆಜತಿಯಂ ಸೀಳುವೊಡಾನೆ ಮೆಟ್ಟಿ ಲಹುದೇ ಚಾಣಂಗಳಿಂದಲ್ಲದೇ 
(ಸೋಮೇಶ. ೭೬) ; ಮುಸುಕಿರ್ದ ತೀಘ ಉಂ ಜಡಿಯೆಂಬರುರು ಶಿಲೆಯ 
ನಜ ಯೆಂಬರು (ಜೈ ಮಿಭಾ. ೨-೯); ಪಳಿಕುಗಮ್ಮರಿ ಸಚ್ಚೈ ಯಜಕಿ ನೀಲದ 
ಗವಿ ಕುಲಿಶದ ಡೊಣೆ (ಶ್ರೀಪಾಲ. ೪-೩೮) ; ನೀಲದಣಕಿಯ ಮೇಲ್ವೊದಕೆ 
ಪವಳದ ಲೋನೆ (ನ ಂದಿಮಾ. ೧೦-೩೫). ಅರ್ಕ : ಹೂವಯ್ಯ ನೊಬ್ಬನೆ 
ಒಂದು ಎತ್ತರವಾದ ಅರೆಯ ಮೇಲೆ ಕುಳಿತಿದ್ದನು (ಕಾನೂರು. ೨೭೮) ; 


ನೀನು ಒಡೆ ದಿರುವ ಅರೆಯ ಒಂದು ತುಂಡು ಚೂಪಾಗಿಯೂ. ಒರ ' 


ಟಾಗಿಯೂ ಇಲ್ಲವೆ (ಮತಂಓ. ೩). 

(ದೇ. ॥ ತಮಿ. ಅಕ್ಕಿ ; ತೆಲು, ಕಾಯಿ, ರಾಯಿ] 
: ಒಡೆದು ತಲೆ 
ಹುಡಿಗುಟ್ಟುವಜಕಿಗಲ್ಲ ವೃಷ್ಟಿಯಿಂ (ಸಾನ ಂ ಚ. ೪-೧೪೬ವ); ಸರಲಂ 
ಮುಂಗೈಯ ಬಲ್ಜಡ್ಡಿ ನೊ ಮಸೆಯುತುಂ ನೀಡುಮೆತ್ತಿ ತ್ತಿರ್ದೆಡರ್ಗಿನ್ನಜಕಿ 
ಗಲ್ಲೊ el ಸುವಿ ಪುಟ್ಟಪ ತನುವಿನ ರೌದ್ರಾಸ್ಕದಿಂ. .. ಎಬ್ಬಂದಂ 
ಪುಳಿಂದಾಗ್ರಣಿ (ಕುಸುಮಾ. ೧೪-೩೩); ಮಡುವೆಲ್ಲಂ ತೀರ್ಥಂಗಳ್‌ 
ಗಿಡುವೆಲ್ಲಂ ಮರುಜೆವಣಿಗಳಆಕಿಗಲ್ಲೆಲ್ಲಂ ಕಡುಮಿಸುಪ ಸಿದ್ಧಪೀರೆಂ 
(ಉದ್ಭಟಿ. ೩-೬೧); ಮಳಿಮೀನ್ನಳಿಂ ಪೊಳೆವಆಕಿಗಲ್ಲಳಿಂದಲ್ಲಿ ನೆಜ್‌ದುದಾ 
ನದಿ ನಲವಿಂದ (ಮೋಳಿಪು. ೧-೨೯). ಅಜಕೆಗಲ್ಲು : ಎತ್ತು ಗಬ್ಲುಗಳೇಜು 
ಗಲ್ಲು ಕವಣೆಗಲ್ಲು ಬಿತ್ತರದಜಕಿಗಲ್ಲುಗಳು ಮೊತ್ತದಸಿಯಕಲ್ಲು ಕೊರಳಿಗೆ 
ಬೀಜುವ ಜೊತ್ತಿಗೆ ಮೆಆಿದುವರ್ತಿಯಲಿ (ಕಂನನಿ. ೧೧-೧೩೫) ; ಮೊನೆ 
ಗಲ್ಲು ಗುಂಡುಗಲ್ಲುಗಳಜಕಿಗಲ್ಲುಗಳ್‌ ಘನವಾದಪರಳುಗಲ್ಲುಗಳು(ಕಂನವಿ. 
೧೮-೪೪). ಅರೆಗೆಲ್ಲು: ಯೀ ಊರಿಗೆ ವಾಯನ್ಯ ಮೂಲೆ ಅರೆಗಲ್ಲು 
ಮೇಲೆ ಹುಟ್ಟುಗಲ್ಲು (ಎಕ. 2೪, . 

[ಅಕ್ಕಿ * ಕಲ್‌) 


ಶ್ರೀರಂಗ. ೧೪-೧೪೦ ; 1686). 


: ಅಅತಿಗಲ್ಲು "ಅಆಕಿಗಲ್‌? ನೋ. 
' ಅಣಗುಂಡು (ನಾ). - ಅಣೆ : 


ಪರುಷದಜಃಗುಂಡು (ಪಾಳಾಂ. 
ಡೆಡೆಗೊಂಡ] ಚಿಂತಾಮಣಿಯ 'ಮೊಜಡಿಗಳು (ಸಿದ್ದರಾ. ೧-೧೬). 
[ಆಜಕ್ಕಿ + ಗುಂಡು] 


| ಅಅಕಿಗೇಡು (ನಾ). ಸಂಪೂರ್ಣವಾದ ನಾಶ; ಕೇಡು: ರಣದಲಿ ನುಗ್ಗು 


ನುಗ್ಗಾ ಗದೆ ಸಹೋದರರೊಗ್ಗು ಮುಜಕಿಯದೆ ಮಾಣದಜಕಿಗೇಡಾಯ್ತು 
ನಿಮಗೆಂದ (ಕುವ್ಯಾ ಭೀ. ಬತ್ತಾ [ಆತಿ + ಕೇಡು] 


ಅಜಕ್ಕೆ (ಕ್ರಿ). ಅಪ್ಪ ಸು; ಹೊಡೆ : ಕೆಲರಂ ದೆಸೆವಲಿಗೆಯ್ದು ಕೆಲರಂ 40 ಅಣಕಿಗೊಲೆ (ನಾ). ಹೊಡೆದು ಸಾಯಿಸುವುದು ;: ಕೊಲೆ: ಹೊಜಗೆ 


ಚ ಶಿಲೆಯೊಳ್ಳೊಯ್ದಂ (ಗದಾಯು. ೩-೧೦). 
ಅಜಕಿಯೊತ್ತು ಇ ಚೆನ್ನಾಗಿ ತಟ್ಟಿ ತಟ್ಟಿ ಒತ್ತು : ನೆತ್ತಿಯೊಳೆಜಕಿ 
ದೆಜಕಿದಿನಿಸಜಕಿಯೊತ್ತಿ ಬಲ್‌ಕ್ಕಿಟ್‌ಯೆ ಫೊಸೆದು ಜಡೆಗೊಂಡಿರ್ದುದ್ವೃತ್ತ 
ಕುಚಯುಗೆಯ ಕೇಶಮನೆತ್ತಂ ಪಸರಿಸಿದನೆಯ್ದೆ ಪಸರಿಸಿದದಟಿಂ 
(ಪಂಸಭಾ. ೧೨-೧೫೪). ' 


(ಡೇ. ॥ ತಮಿ, ಅಜಕ್ಕ ; ಮಲ. ಆಅ; ಕುರುಖ್‌, ಅಸ್ಸ್‌ನಾ] 


ಕ 
ಚೆ 
t 
೬1 
| 
| 


ಸರ್ವ ವ ಬಿಡಬಹುದು ಚಿತ್ತದೊಳಿದ್ದ ಕಜಕಿಯನೊಂದನು ಬಿಡಲರಿದು 
ಅಜುನೆಯ ಬಿಸುಟರೆ ತ ಪಸಿಯೆ ಹೆರೆಬಿಟ್ಟಿರಜಿಗೋ£ ಗೊ]ಲೆ ವಿಸ 
ಹೋಯ್ತೆ ಫಣಿಗೆ (ಭರಚ. ೫೪-೧೯). [ಆಆಕ್ಕಿ * ಕೊಲೆ] 


ಅಅಕಿಬರಿ (ನಾ). ಬಂಡೆಯ ಸಕ್ಕ: ಪೊಯ್ಲಿಂದೆ ಫೋಟ್ವನ್‌ ಮೇಣದಜ 


ರೂಕ್ಷಮಯ ಆಜಕಿಬರಿಯ ಅಪ್ಪೆ ಗೆಯಲೊತ್ತಿಟ್ಟ ಪನ್‌ ಬಯ್ತೊಡಲ್‌ 
ನಿನತನ್‌ (ಬದ್ಧ ಪ್ರ. ೫೪-೧೧೭೯). [ಅಜಕ್ಕೆ + ಬರಿ] 
35 


ಅಉೆಯಳೆಂ8 


೫೪೬ 


ಅಲಲ್‌, 


ಅಲಯಕೆಲ್‌ (ನಾ). ಒಂದು ಕೆರೆಯ ಹೆಸರು (?) : ಗಿರಿದುರ್ಗ] | ಅಅಕಿವೊಯ್‌್‌ (ಕ್ರಿ). ಅಪ್ಪಳಿಸಿ ಹೊಡೆ; ಬಲವಾಗಿ ಹೊಡಿ: 


ವುಚ್ಚಂಗಿಯ ಕೋಟಿಯ ದಕ್ಷಿಣಭಾಗದ ಆಜಕಿಯಳೆಜಕಿಯ ಕೆಳಗಣ 
ನೀರ್ಮ್ವಣ್ಣು (ಸೌಇಇ. IX-, ೨೪೫-೨೨ ; 1146). [ಅಕ್ಕಿ ? + ಕೆಜಿ] 
ಅಜೆಯಟ್ಟು, ಅರೆಯಟ್ಟು (ಕ್ರಿ). ೧. ಜಿನ್ನಟ್ಟಿಹೋಗು : “ಅಜಃ 
ಯಟ್ಟು-ಅನುಧಾವನೇ ” (ಶಮಧಾ) ; “ ಎಟ್ಟಿಟ್ಟು ಅಜಯಟ್ಟುವುದು ? 
(ಕಬ್ಬಿಕೈ. ೬೫) ; ಒಂದನೆ ನಂಬಿದೆನ್ನಣುಗದಮ್ಮನನಿಕ್ಕಿದನಂ ಪೊರಳ್ಳಿ 
ಕೊಂದಂದಜಕ್‌ಯಟ್ಟ ಮುಟ್ಟಿ ಪಿಡಿತಂದು (ಗದಾಯು. ೧-೧೯) ; ಮರದೆಲೆ 
ಯೆಲ್ಲಂ ಹಿರಿದಪ್ಪ ತೇಟರೂಪಿಂದಜಕಿಯಟ್ಟ ಮುಟ್ಟ ಕಡಿವುವು ಮುಳಿಸಿಂ 
(ಧರ್ಮಾಮೃ. ೩-೮೫) ; ಬಿಟ್ಟ ಮುಡಿಯ ಬೆಡಗಿನ ಕುಡಿನೋಟದ ಬಟ್ಟಿ 
ಮೊಲೆಯ ಭಾರಕಿರದೆ ದಟ್ಟಡಿಯಿಡುತ ಶುಕವನಜಕಿಯಟ್ಟುವ ದಿಟ್ಟಿಯ 
ರಿರುತಿಹರಲ್ಲಿ (ಅಂಜಡ. ೨-೧೦೪). ೨. ಹೊಜೆದೋಡಿಸು: ಸಡೆಯ 
ನಜಕೆಯಟ್ಟ ದೊಡೆ ಕಾಳಗದೊಳ್ಳ್‌ (ಮೈ ಆರಿ. ೧೯೨೫, ೮೬-೧೨; 918) ; 
ಪೊಯ್ಸಳಂ ತಳ್ತಆಕಿಯಟ್ಟಿ ವಿರೋಧಿ ಭೂಪರಂ (ಎಕ. 11, ೩೮೪-೭; 
1135) ; ಪೊಜಮಡುತ ದೇಗುಲದ ಹಿಂದಕೆಅಗೆಣಿಗಿ ನೋಡುತ್ತ ಪೋಗುತ್ತ 
ಟ್‌ದು ಭಕ್ತರು ತನ್ನನಿಂತಜಕಿಯಟ್ಟು ವಕೊ ಬಳಿಕ (ಬ ಸಪು. ೨೬-೨೯); 
ಬಜನಜಕಿಯಟ್ಟಲೊರ್ಬರನೊರ್ಬರ್‌ ತಿನುತ್ತಿರೆ (ದಶಕು. ೧೨-೬೯ ವ); 
ತರಳನಜಕಿಯಟ್ಟಿ ದನು ಧುರದಲಿ ದುರುಳ ದುರಿಯೋಧನನ ಮಕ್ಕಳ 
(ಕುವ್ಯಾದ್ರೋ.೫-೭೭). ಅರೆಯಟ್ಟು: ೧. ವಿಲಯದ ಭೈರವನ ಬಲದಂತೆ 
ಯೊಂದೇಬಾರಿ ಮುಳಿದರೆಯಟ್ಟ ಸದೆದರು ಕೋಟಿಸಂಖ್ಯೆ ಗಳ (ಕೋಗಯ. 
೨೩-೪೮) ; ಇರದೆ ಕೂಗುತ್ತಡವಿಶಬರಿಯರು ಪುರುಷಮಿಗಮರೆಯಟ್ಟ 
ಸರಳ್ಗರೆವ ಮಾಳ್ಕೆಯಿಂ (ನವನೋ. ೧೦-೬೨). [ಅಜಕ್ಕಿ * ಅಟ್ಟು] 
ಅಜಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ತಾಯ್‌ ಪೆಂಪಳಂಕರಿ 
ಸುತ್ತಿಟ್ಬಜಿಿಯಬ್ಬೆ ಯೇ ನಗುಳಭೂಪಾಳಂ ಮಹಾಧನ್ಯನೊ (ಮೈಆರಿ. 
೧೯೩೧, ೬೪-೬೬ ; 1053). [ಅಜಕ್ಕಿ? + ಅಬ್ಬೆ] 
ಅಂೆಯಮಾಲ್‌ (ನಾ). ಕಲ್ಲುಗುಂಡುಗಳ ಬೆಟ್ಟ; ಮೊರಡಿ: 
ತೆಂಕೆಲು ಹಲಸಿನ ಮಾನಿ ಕೊಲಂಬಿಕೊಡಲು ಅಜಕಿಯಮಾಲಿಂದಂ 
ಬಡಗಲು ಪಡುವಲು ಕುದುರೆಗುಂಡಿಯ ಹರಿದ ಹೊಳೆಯಿಂದಂ ಮುಡಲು 
(ಸೌಇಇ, IX-ii, ೪೭೦-೩೦ ; 1482). 
[ಅಣಕ್ಕಿ + ಮಾಲ್‌. £ ಶಮಿ. ಮಾಲ್‌ - ಬೆಟ್ಟ] 
ಅಜಕಿಯಹಳ್ಳಿ (ನಾ). ಒಂದು ಊರಿನ ಹೆಸರು: ಇಪ್ಪತ್ತೊಂದು 
ಭಟ್ಟಿರುಗಳಿಗೆ ಬೆಣ್ನೆಯೂರು ಅಜಕಿಯಹಳ್ಳಿ ಕೆಳೆಯಬೆಯಹಳ್ಳಿ ಸಹಿತ 
(ಎಕ. ೪, ಬೇಲೂರು. ೭೧-೨೫೫ ; 1117). [ಅಆಕಿ? + ಹಳ್ಳಿ (ಆ ಪಳ್ಳಿ)] 
ಅಲ್‌ಯೂರು (ನಾ). ಒಂದು ಊರಿನ ಹೆಸರು: ಕೀಳೂರು ಆಜ್‌ 
ಯೂರು ಹಜಗೆ ಗಾವುಣ್ಣವೃತ್ತಿಯುಮುಂ (ಎಕ, ೪11, ಶಿವಮೊ. 
೧೦-೫೧ ; 1085). [ಅಜಕ್ಕಿ? * ಊರು (ಆ ಊರ್ಗ್‌)] 
ಅಲಅಕಿವಳೆ, ಅಕೆವಳೆ (ನಾ). ಬಿರುಸಾದ ಮಳೆ; ಚ ಚ್ಚು ಮಳೆ: 
ಬಿಜುಗಾಳಿಯ ೦ ಬೀಸಲಮ್ಮುನನಿಲಂ ಸುರಪನಜಕಿವಳೆಗಳಂ ಕಜ್‌ 
ಯಲಮ್ಮಂ (ಹಚಕಾ. ೮-೫). ಅರೆವಳೆ: *ಅರೆವಳೆ- ಬಿರುಮಳೆ, 
ಚಚ್ಚುಮಳೆ (ಸಿರಿಕೋ. ೨೨). [ಅಣ್ಯ್ಕಿ* ಮಳೆ (ಆ ಮಲಕಿ)] 


ಅಲತಿವೆಣ (ನಾ). ರೂಪಗೆಟ್ಟ ಹೆಣ (?) : ಬಡವ ಬಲ್ಲಿದನ ಕೊಂದ | 40 


ಸತ್ತ ಠಾವಿನಲ್ಲಿ ಬಂಧುಗಳೆಲ್ಲರೂ ಕೂಡಿ ಎತ್ತುವರಿಲ್ಲದೆ ಆಜಕಿವೆಣ 
ನಾಯಿತ್ತು (ಗುಪ್ತಮಂ. ೨೦). ([ಅಜಕ್ಕಿ * ಫೆಣ] 
ಅಜಕಿವೊನಲು (ನಾ). ಕೊಚ್ಚಿಕೊಂಡು ಹೋಗುವ ಹೊಳೆ : ತೆಗೆದು 
ದುಬ್ಬಿದ ಧೂಳಿ ಹೆಣಸಾಲುಗಳು ಹರೆ ದವು ರಕುತದಜ್‌ವೊನಲುಗಳು 
ಹರಿದವು (ಕುವ್ಯಾಭೀ. ೪-೧೦).- 
[ಅಕ್ಕಿ * ಪೊನಲು (< ಫೊನಲ್‌)] 


5 


10 


25 


45 


ಬಜಸಿಡಿಲಂ ಬಜಸಿಡಿಲುಜಕಿ ಕಣುತ್ತು ಮಾರ್ತಾಗುವಂತಿರೋರೊರ್ವರ 
ನಂದಜಕಿವೊಯ್ದು ಪೊಯ್ಕೆ ಚೋಂಕೆನೆ ನೆಜೆದೊಡನೊಡನಾಂತು ಕಳೆದು 
ತಾಗಿದರಾಗಳ್‌ (ನೇಮಿಪು. ೧೨-೧೯೫). [ಅಜಕ್ಕಿ * ಪೊಯ್‌,] 
ಅಅಕಿವೊಯ್ಯ್‌ (ನಾ). ಬಲವಾದ ಹೊಡೆತ; ರಭಸದ ಹೊಡೆತ: 
ಆಹವದೋಹಳಂ ತಮಗೆ ಕೈಮಿಗೆ ಬಾಳಜಕಿವೊಯ್ಗೆ(ಪಾಠಾಂ. ಜವೊಯ್ದು) 
ಬೆರ್ಚದುತ್ಸಾಹಮನಪ್ಪುಕೆಯ್ದಿಜೀದು (ಪಂರಾಮಾ. ೧೩-೬೫). 
[ಆಜಕ್ಕೆ + ಪೊಯ್ಸ್‌] 
ಅಅಕಿವೊಣಕ್‌ (ನಾ). ಬಂಡೆಯಂತಹ ಭಾರದ ಹೊರೆ; ಕಲ್ಲುಗುಂಡಿನ 
ಹೊರೆ : ನೋವನೊಡೆಮೆಟ್ಟ ದಡದಡನೆ ನಡೆವೆನೆಂಬಡೆ ಬೆಂದ ದೈವ 
ವಜಕವೊಜಕಿ ಹೊಜಕಸಿತು [ಪಾಠಾಂ. ಮಜಕಿದುಜಕಿ ಹೊಟ್‌ಸಿದೆ] (ಹಚಕಾ, 
[ ಅಜ್‌ * ಪೊಆಕ್ಕಿ] 
ಅಣ್‌ಹಳ್ಳಿ (ನಾ). ಒಂದು ಊರಿನ ಹೆಸರು: ಮಹಾಸಾಮಂತಾಧಿಸತಿ 
೯ ಅಜಕಿಹಳ್ಳಿಯ ವೊಳಗೆ ಉತ್ತಮ ಸಮುದ್ರದ ಗ್ರಾಮಕ್ಕಂ (ಎಕ. 
೫, ಕೋಲಾರ. ೧೭೮-೬; 1422). [ಅಣಜಕ್ಕಿ?7* ಹಳ್ಳಿ (ಆ ಪಳ್ಳಿ) 
ಅಟ, ಅಳ್‌, ಅಳ್ಕು, ಅಟ್ಕು (ಕ್ರಿ). ರೋದಿಸು; ಕಣ್ಣೀರು 
ಸುರಿಸು; ದುಃಖಿಸು; ಅಟ್ಟು, ಅಳ್ತು, ಅತ್ತು (ಭೂತಕೃ); ಅಟ್ಟಿ 
(ವರ್ತಕ್ಳ) : “ಅಆ - ರೋದನೇ ” (ಶಮಧಾ) ; ಮುಳಿವಳಿಟ್‌ಪ್ಪ 
ಳಟ್ಟಳೆರ್ದೆಯಂ ಬಡಿವಳ್‌ ಪುರುಡಿಪ್ಪಳೂಳ್ತ್ವಳ್‌' (ಕಾವ್ಯಸಾ. ೯೯೩ 
ಶೂದ್ರಕ); ಬೆಳ್ಳೊಡೆ ನೋಡೆ ನೋಡೆ ನಿಂದುರಿದುವು ಸಾಲಭಂಜಿಕೆ 
ಗಳಟ್ಟುವು ವೈರಿನರೇಂದ್ರ ಗೇಹದೊಳ್‌ (ಪ್ರಂಸಭಾ. ೬-೨೯) ; ಅನವರತ 
ಮಚ್ತು ಬಾತ ಕಣ್ಗಳುಂ (ಶಾಂತಿಪು. ೪-೭೯ ವ) ; ವಿದೂಷಕ ಂ ಅಟುತ್ತುಂ 
ಬಂದ ತನ್ನಂ ನಗುತ್ತುಂ ಪೋಪಂತೆ ಸಂತೋಷಂ ಮಾಡಿಸಿದುದರ್ಕೊಡಂ 
ಬಟ್ಟು (ಗದಾಯು. ೨-೧೦ ವ); ನೊಂದು ಸೈರಣೆಗೆಟ್ಟಟ್ತಳ್‌ ನೆನೆದು 
ನೆನೆದು ಕನ್ನೆಯ ಗುಣಮಂ (ಧರ್ಮಾಮೃ ೩-೨೩೪) ; ಎಲರಿಂದೆಟ್ಟತ್ತು 
ಲೀಲಾವತಿ ನಿಜಪತಿಯಂ ಮಂಚದೊಳ್‌ ಕಾಣದಾಗಳ್‌ ... ಕಳೆವಳಿಸಿದ 
ಳಾಸತ್ತಳಟ್ಲಳ್‌ ಬೆಮರ್ತಳ್‌ (ಲೀಲಾವ. ೧೦-೬೬). ಅಳ್‌ : ನೀಂ 
ಕುಡಿಯೆಮ್ಮವ್ವೆ ದಿಟಿಂ ಕರಂ ಬಡಿವಳೆಂದಳ್ತಳ್ತು ಕಾರ್ಪಣ್ಯದಿಂ ನುಡಿ 
ಯಲೈ (ಪಂಪಾಶ. ೬೭). ಅಳ್ಳು : ಆಳುವುದ್ಕಾತಳೊ ರೆಂಗ ಅತ್ತರಂಜಿಪ 
ಗುಮ್ಮ (ಪುರಂದ. ೩-೧೦-೧); ಅತ್ತನೆ ಶಿನ ಶಿವ ದೇಶಿಗನಾದನೆಂದತ್ತ 
ರಿರ್ವರು ದುಗುಡೆದಲಿ (ಮೋಹತ. ೩೪-೩೩) ; ಅಳುವ ಹೆಂಗಸನ್ನೂ 
ನಗುವ ಗಂಡಸನ್ನೂ ನಂಬಬಾರದು (ಗಾದೆ) ; ನಿತ್ಯ ಸಾಯುವವರಿಗೆ ಅಳು 
ವವರು ಯಾರು (ಗಾದೆ). ಅಯಿ, : ಆಟುವೆನ್ನಂ ತರಳಿಕೆ ಮೆಯ್ವಟಯಿಂ 
ವಿಡಿದೊಯ್ಯನೆತ್ತಿ ಮೆಲ್ಲನೆ ತಡಿಗಾಗಿಟ್‌ತಂದು (ಕಾದಂಪೂ. ೯೫೦). 
[ದೇ. ॥ ತಮಿ. ಮಲ. ಅಬು; ತೆಲು. ಏಡುಚು; ಕೊಲಾ, ಅರ್‌; 
ನಾಯ್ಕಿ. ಅರ್‌ ; ಪರ್ಜಿ. ಅಳ್‌] 
ಅಯ್‌, ಅಟ್ಮು (ನಾ). ಅಳುವಿಕೆ; ರೋದನ (ಕ). ಅಮ್ಮಿ (ಕ). 
[ಆ ಅರ್‌) 
ಅಲಲ್‌,, ಅಳಲ್ಕ್‌, ಅಳಲ್ಲು (ಕ್ರಿ). ದುಃಖಿಸು ; ಶೋಕಿಸು; ವ್ಯಥೆ 
ಪಡು : ಅಲ್‌ಪಿದವರುಂ ವಿಭೀತರುಮಲಟಲ್ಪ್ಲರುಂ ಸಲೆ ವಿಯೋಗದಿಂ 
ನಿಜಜನದಿಂ ಕಟ್‌ ಯೆ (ಕವಿರಾ. ೨-೨೫) ; ಒಡನಿರಲಿತ್ತುದಿಲ್ಲ ವಿಧಿ ನಮ್ಮ 
ನಟಿಲ್ಲಟವೇಡ ನೀಂ (ಆದಿಪು. ೧೨-೨೫) ; ಬನ್ನಮನಾತನೊಳ್‌ ನೆಜಪ 
ಲಾಜದನಾಥೆಯೆನೆಂದಟಲ್ಲು ನೀನೆನ್ನ ಮನಕ್ಕೆ ಮಾಡುವುದೆ ಮಲ್ಲಿಗೆ 
ಕೆಮ್ಮನೆ ತೀವ್ರತಾಪಮಂ (ಮಲ್ಲಿಪು. ೩-೩೭) ; ಬಾಯ್ಕೆಬಂದುದಂ ನುಡಿ 
ದೊಡಟಲ್ಲು ಸೋಲ್ತ ಪದದೊಳ್‌ ಡೆಸೆಗಾಣದೆ (ಸಮಸ. ೬-೫೧) ; ಕಲಲ 
ನಲಂ ಬಾಡಂ ಕೋಡಂ ಹಿಮಾತಪಬಾಧೆಯಿಂ (ಪುಷ್ಪಪು. ೧೨-೮೩). 


೯-೨೮). 


ಅಲಲ್‌, ೫೪೭ 


ಅಳಲ್‌,: ಪರಮಪತಿವ್ರತಾಸತಿ ಿಜಪ್ರಿಯವಲ್ಲಭನೊಲ್ಲದಿರ್ದೊಡತ್ಕುರು | 
ತರದುಃಖಭಾವದಿನಳಲ್ವ ಬಳಲ್ವ ಕೆರಳ್ವ ಬೈವವೊಲ್‌ (ಶತಕ. ೨೨೮-೨೪). 
ಅಳೆಲ್ಲು : ಆಳಲುಗೆ ಮನ ನಿಮ್ಮಲ್ಲಿ (ಮಹಾದೇ.: ೧೮-೧) ; ಓಡಿದುದ 
ಹಂಕಾರಮಳಲಿದುದು ಚಿತ್ತಂ (ಚಿಬಪು. ೨೨-೨೬) , ಅಳಲಿದುರಗನ ನೆರವಿ 
ಟೊಪ್ಪಿಗೆಗಳೆದ ಸಾಳ್ವನ ಹಿಂಡು (ಕುವ್ಯಾಭೀ. ೩-೧೬) ; ಅಳಲಿದರು ಬಳಿ 
ಕೊಬ್ಬರೊಬ್ಬರು (ತೊರರಾ. ೨-೬-೨೬), 

[ದೇ. ॥ ತನಿ. ಅಟಲ್‌ ಐ ಸುಡು; ಮಲ. ಅಲಲು - ಪರಿತಪಿಸು, 
ಮತ್ತರಿಸು ; ಅಟಲ್‌ ಎ ಮೆಣಸಿನಕಾಯಿ ತಿಂದವರಂತೆ ಉರಿಹತ್ತು, ಕಷ್ಟ 
ಪಡು; ತುಳು, ಅರ್ಲು ಇ ಸುಡು, ಬೇಗೆಯುಂಟಾಗು; ಕೆಲು. 
ಆಡಲು ಇ ದುಃಖಿಸು] 10 

ಅಲಲ್ಡ್‌, ಅಳಲ್ಫ್‌, ಆಳಲ್ಯು (ನಾ). ೧, ದುಃಖ; ಶೋಕ; 
ಪ್ರಲಾಪ: ಕೆಮಲಾಕರದೊಳ್‌ ಸಂಕೋಚಮನಜಅಲಂ ಚಕ್ರವಾಕಡೊಳ್‌ 
ಮಾಡದು ನಿನ್ನ ಮುಖೇಂದುಬಿಂಬಮಿಂದುಗೆ ಸಮನೆಂಬುದು ಮಿಗೆ 
ವಿರುದ್ಧರೂಪಕಮಕ್ಕುಂ (ಕವಿರಾ. ೩-೧೯) ; ಮಗನಟಲೊಂದು ಭೂಪ 
ತಿಯ ತಮ್ಮನೊಳಾದಲಲೊಂದು ನೊಂದು ಬಿನ್ನಗೆ ಮೊಗದಿಂದೆ ಕುಂದಿ 
ಫಣಿಕೇತನನಿರ್ದಟಲೊಂದು (ಪಂ ಪಭಾ. ೧೨-೧೭೦); ಅರ್ಥದಲಲಂ 
ಪತ್ತುವಿಟ್ಟು ಮತ್ತಂ ಸತ್ವಾವಲಂಬಿಯಾಗಿ ಪೋಗಿ (ಪಂಚತಂ. ೨೩೧-೧). 
೨. ಭಯ: “ಬೆಗಳ್‌ ಪೆಳಜಲಲೆಂದಲ್ಲಿಯು . ., ಭಯನಾಮ” 
(ಕವಿಕಂ. ೧೦೮). ಅಳೆಲ್ಸ್‌ : ತಿಳಿಯಜಪಂತೆಯೆ ಕಾಣದಂತೆಯೆ ಅಳಲ್ವ | 
ಬಂಧುಗಳಿಲ್ಲದೆ (ಕಎಪು. ೪೧). ಅಳೆಲ್ಕು : ೧. ಅಂಗತವಿಲ್ಲದ ಸಂಗವು 
ಆಳಲಿಲ್ಲದ ಹುಯ್ಯಲಂತೆ (ಬಸವ. ೪೫೫) ; ಆಳಲು ಕೈಮಿಗಲಾ ವಿರಾಟನ 
ಲಲನೆ ಸೈರಂಧಿ)ಯನು ಕರೆಸಿದಳು (ಕುವ್ಯಾವ. ೩-೧೦೭) ; ಹರಿಗೆ ಬಲು 
ಹಗ್ನಿಗಳಲುರಿ ಯಮಂಗುಬ್ಬಸಂ ನಿರುತಿಗತಿಸಂಕಟ (ಚೆಬಪು. ೨೪-೨೭). 

[ದೇ. ॥ ತಮಿ, ಅಟಲ್‌ ಎ ಬೆಂಕಿ, ಜ್ವಾಲೆ; ಮಲ. ಅಟಲ್‌ - ಶಾಖ, 

ಬೆಂಕಿ; ತೆಲು. ಅಡರು - ದುಃಖ] 

ಆಟಲ್‌ ಪಾಡು, ಅಳಲುಪಾಡು (ನಾ). ದುಃಖದ ಸ್ಥಿತಿ: ಅಟಲ್‌ 
ಪಾಡಿನತ್ತಣಿನ್‌' ತೆಜಪುಗೊಳ್ಳಿ ನಿತು (ಬದ್ಧ ಪ್ರ. ೧೮-೩೭೦). ಅಳಲು 
ಪಾಡು: ಒಳಿತನ್ನು ಎಸಗಲು ಹೋಗಿ ಅನುಭವಿಸಬೇಕಾಗಿ ಬಂದ 
ಅಳಲುಸಾಡನ್ನು ಲೋಕಕ್ಕೆ ಎತ್ತಿಹೇಳಿ ಸಹಾನುಭೂತಿಯನ್ನು ನಿರೀಕ್ಷಿಸು 
ತ್ತಾನೆ (ಬದ್ಧ ಪ್ರ. xiv ಪೀ). [ಅಟಲ್‌ + ಪಾಡ್ಕು] 

ಅಟಲಿಗ, ಅಳಲಿಗ (ನಾ). ೧. ದುಃಖಕ್ಕೆ ಗುರಿಯಾದವನು ; ಸಂಕಟ 
ಗೊಂಡವನು. ೨. ಪ್ರಿಯ; ಆಪ್ತ ; ಆಸಕ್ತ: ಬಲ್ಗಾಳೆಗಮೆನಿಪ 
ಬಿಲ್ಲಾಳೆಗಮಂ ನೀಡುಂ ಕಾದುವನ್ನೆಗಂ ಆಟಲಿಗರುಂ ವೇಗಾಯ್ಲ 
ರುಮಪ್ಪನ್ವಯಾಗತ ನಭೋಗತಿಗಳ್‌ (ಶಾಂತಿಪು. ೪-೩೩ ವ). ಅಳೆಲಿಗೆ : 
೧. ನೊಂದ ಜನನೋ ಜಗವನುರುಹಲು ಬಂದ ಶಿನನೋ... ತಂದೆ 
ಯಳಲಿಗನಿರವು ವಿಶ್ವನನೊಂದು ನಿಮಿಷಕೆ ಸುಡುವುದೋ (ಕುವ್ಯಾದ್ರೋ. 
೧೯-೧೨) ; ಅರಿಗಾ ರೈ ಸುಖವ ಮಾಳ್ಬವರಾರಿಗಾಕೈಯಳಲಿಗರು 
ಸಂಸಾರವೀಶ್ವರ ತಂತ್ರವಲ್ಲ್ಲೈ (ನಿಭಾಗ. ೬-೧೪-೬). ೨. ರಾಯನಳಲಿಗ 
ರಿವರಘಾಟದ ನಾಯಕರು ಕಾಣಿರೆ (ಕುವ್ಯಾ ಕ. ೧೧-೩೩) ; ಮುಜ 
ದುದುರವಣೆಗವನ ಸೇನೆ ಬಳಿಕಳಲಿಗರ್‌ ತರಹರಿಸಿ ಸುತ ಸಹೋದರ 
ಮಂತ್ರಿ ಬಾಂಧವರು ಧುರೆದೊಳಾಂತಳಿದರರ್ಜುನನೊಳು (ಜೈ ಮಿಭಾ. 
೯-೧೬). [ಅಟಲ್‌ + -ಇಗ] 

ಅಲಲಿಸು, ಅಳಲಿಸು (ಕ್ರಿ). ಸಂಕಟಪಡಿಸು; ದುಃಖಕ್ಕೆ ಗುರಿಮಾಡು; 
ಆಯಾಸಪಡಿಸು:ವಿಷಯಲೋಛದಿನೇನಸ್ಸಂತಾನಮೆನ್ನನೇನಬಲಿಸದೋ 
(ಪಂಠಾಮಾ. ೨-೧೮) ; ಮನ್ನಿಸದೆ ತೆಂದೆಯಂ ಪೊಟಲಂ ನೆಜಕಿ ಕಾಡುತ್ತು 
ಮುಲಲಿಸುತ್ತುಂ ದೂರ್ತಿಂದಂ ನೃಪಸುತವಿರೆ (ಧರ್ಮಾಮೃ. ೨೨೯೩). 


5 


3 


20 


25 


30 


ಅಲಿ 


ಅಳಲಿಸು : ನಿಮ್ಮುವನಳಲಿಸಿದೆನೆನ್ನಿಂದ ಪಾಪಿಗಳೊಳರೆ ಭುನನದೊಳು 
(ಕುವ್ಯಾಭೀ. ೧-೮) ; ಧರೆಯೊಳದಜ್‌ ನೊಳ್ಳಿದರ್ಗೆಣೆ ತಾಮೆಂಬರನಘಮ 
ಳಲಿಸದೆ (ಜಯಕಾ. ೩-೫೪) ; ಅರನಳಲಿಸಿದೆನೊ ತಪೋವ್ರತರಾರ ಜಣಕಿ 
ದೆನೊ ತನ್ನ ನಿಜಸಂಸಾರವೀ ತೆಆನಾಯ್ತು (ನಳಚ. ೮-೫). 
[ಅಟಲ್‌ + -ಇಸ್ಕು] 

ಅಟಲ್ಲು (ಕ್ರಿ). ಇ ಅಟಲಿಸು: 4ಅಟಲ್ದು - ದುಃ ಖೋತ್ಪಾದನೇ” 
(ಶಮಧಾ). [ಅಟಲ್‌ * -ಚು] 

ಅಬಲ್ವೆ (ನಾ). ದುಃಖ; ಶೋಕ; ರೋದನ: ಬಡಿಹದ ಮಕ್ಕಳಂತೆ 
ಅಟಲ್ವೆಯೊಳಂ ನೀರ್‌ ಮುಟ್ಟಿದ ಕೆಂಡದಂತುಪಶಮನದೊಳಂ 
(ಧರ್ಮಾಮೃ. ೫-೧೨೫). [ಅಟಲ್‌ + -ವೆ] 

ಅಟ, ಅಳಿ (ಕ್ರಿ). ೧. ಕೆಡು; ನಾಶವಾಗು; ಸಾಯಿ: “ಅಲ 
ನಿನಾಶೇ, ಮಾನಶೇಷ ರಸೇ ಚ (ಅಳೆಯುವ ಪಾತ್ರೆಯಲ್ಲಿ ನಿಂತ ದ್ರವ), 
ಭ್ರಮರಾರ್ಥೆ ಕ್ಷಳಂ (ಅಳಿ) (ಶಮಧಾ); ಕೇಡಡಸಿದೊಡಂ ಬಗೆಯಂ 
ಕೂಡದು ಕೂಡಿದುದುಮಟಾದು ವಿಪರೀತಮು ಮಂ ಮಾಡುಗುಂ 
(ಕವಿರಾ, ೧-೬೩); ತೋರ್ಕೆಯುರ್ಬಟ್‌ಯಡೆ ತಳ್ತ ಪೆರ್ಮೊಲೆಗಳೊಳ್‌ 
(ಕಾವ್ಯಸಾ. ೬೧೧ ಶೂದ್ರಕ); ಅಂಗಜೋತ್ಪತ್ತಿಸುಖಕ್ಕೆ ಸೋಲಲಟಾಗುಂ 
ಪುರುಷವ್ರತಂ (ಪಂಪಭಾ. ೧-೭೫); ಮೋಹಾಗ್ಲಿಯಿಂದಮಟಾವುದು 
ಜೀವಂ (ಧರ್ಮಾಮೃ. ೬-೩೧). ೨. ಮರೆಯಾಗು: ತಾರಗೆಗಳಟಿಯೆ 
ನೆಯ್ದಿಲ್‌ ನೀರಂ ಪುಗೆ ಕೂಡೆ ಮರ್ಬು ಮೆಯ್ವೆರ್ಚೆ (ಕಬ್ಬಿಕಾ. ೧೪೯). 
೩. ಕೆಡಿಸು; ಹಾಳುಮಾಡು ; ನಾಶಪಡಿಸು ; ಕೊಲ್ಲು: ಅದಾನ್‌ 
ಅಟಿ ವೊನ್ಗೆ ಮಹಾಪಾತಕಂ (ಮೈಆರಿ. ೧೯೩೬, ೧೬-೧೫; 450) ; 
ಇತ್ತೊದಾನ್‌ ಅಟ್‌ವೊನ್‌ (ಎಇ. 111, ೩೬೦-೮; 740); ದೇವಸ್ತಮ 
ನಲಟಕವನಿಂ ನಿಕೃಷ್ಟರುಮೊಳರೇ (ಎಇ. 21, ೫-೬೩; 978); 
ಕವಿಲೆಯುಮನಟದ ಪಾತಕಂ (ಎಇ. XIX, ೨೧೯-೧೫; 1037) ; ಈ 
ಧರ್ಮಮನಟಾದಾತಂ (ಕಣ. 11, ೯-೩೩ ; 1075). ಅಳ್ಳಿ : ೧. ಲಿಂಗೈಕ್ಕ 
ರಿಗೆ ಪ್ರಾಣಗುಣವಳಿಯದವರ ಸಂಗವೇ ಭಂಗ (ಮಹಾದೇ. ೨೫-೧೦) ; 
ಓವೊ ಗಣಿಕಾನಾಮ ದೋಸಷನವಳಿವುದು ಶಿವಂಗಾವು ಸಲಲೆಂದು ಬಹು 
ಮುಖದಿನಲರ್ದಂತಿರ್ಪ ಸೇವಂತಿಯಂ (ಪದ್ಮರಾ. ೮-೫೪); ಪತಿಯಳಿದ 
ಸತಿಯಿರವು ನಾಯಕರತುನವಿಲ್ಲದ ಪದಕ (ಕು ವ್ಯಾದ್ರೊೇ. ೮-೧೮). 
೩. ಅಳಿವೆನೋ ಹದಿನಾಲ್ಕು ಲೋಕವ ಹರಿಯಜಭವಾದ್ಯರ ತಳಿವೆನೋ 
(ತೊರರಾ . ೩-೭-೧೪). 

ಅಳಿವೊಡಲ್‌ - ನಶ್ಚರವಾದ ದೇಹ : ಜಗುಳುವಾತನು ಜಾಜು 

ವಾತನ ಹೆಗಲ ಹಿಡಿದವೊಲಂತಕನ ತಾಳಿಗೆಗೆ ತುತ್ತಾಗಿರ್ದ ತಮ್ಮ ಳಿ 
ವೊಡಲ ದುಃಸ್ಥಿತಿಯ ಬಗೆಯದೆ (ನಿಭಾಗ. ೨-೧-೭). ಅಟ್‌ ತೊಂ, 
ಆಟಿಿತ್ತೋನ್‌ - ಕೆಡಿಸಿದವನು; ಹಾಳುಮಾಡಿದವನು : ಈ ಧರ್ಮ್ಮ 
ಮನಟಾತೊಂ (ಎಕ. 1೪, ಹೆಗ್ಗಡ. ೪-೧೦; 750); ಇದಾನಟಕಿತ್ತ್ಕೋನ್‌ 
(ಎಕ. 1೪, ಹೆಗ್ಗಡ. ೮೭-೪; 700). ಅಲಟಾಮ ಕೊಳ್‌ ಎ ಹಾಳು 
ಮಾಡಿಕೊ; ನ ಷ್ಟ ಪಡಿಸಿಕೊ: ಈಗಳಾತನೆನ್ನನಟಂದು ತನ್ನ ಜಸ 
ಮುಮಂ ಧರ್ಮಮುಮನಟ್‌ದುಕೊಳಲ್ಪಗೆದಂ (ಪಂಚತಂ. ೧೩೮-೧೧)- 
ಆಬಟ್‌ಪ್ಪಾನ್‌, ಆಲಾ ಪ್ಪೊನ್‌ ಎ ಕೆಡಿಸುವವನು; ಹಾಳುಮಾಡು 
ವವನು: ಅದಾನಖಪ್ಪಾನ್ಪಳ್ಟು ಮಹಾಪಾತಕನಪ್ಪೋನ್‌' (ಎಳ. ೫, 
ಚಿಂತಾಮ. ೧೨೮-೪; 800) ; ಅಖಿಪ್ಪೊನ್‌ ಪಣ್ಣುಮಹಾಪಾತಕನಪ್ಪೊ 
(ಎಕ. ೫, ಚಿಂತಾಮ. ೧೧೫-೪; 750). ಅಟಾಮಿನ್‌ - ನಾಶಮಾಡಿರಿ : 
ಆಲಾಮಿನೆನ್ನುಪಾದೇಶಂ ಕೊಡುವೋರುಂ (ಎಕ. ೪1, ಕೊಪ್ಪ. ೩೮-೯ ; 
675). ಅಟವಲ್‌ - ನಾಶಮಾಡಲು : ಆದಾನಲ್‌ವೋರುಂ ಅಲಕಿವ 
ಲ್ಪಚ್ಛಿದೋರ್‌ ಮನದೆ ನೆನೆಪೋರುಂ (ಎಕ. ೪1, ಕೊಪ್ಪ. ೩೮-೮ ; 673). 


ಅಟ ೫೪೮ 
ಅಟಾವೊನ್‌ ಎ ಅಲಾಪ್ಪಾ ನ್‌: ಅದಕ್ಕ ಚವೊನ್ಪ ಸ್ಸ್‌ ಮಹಾಪಾತಕ | 
ವಕುಮ್‌ (ಎಕ. ೫ (5), ಶ್ರೀನಿವಾ. ಜ್‌: ; 700). ಅಟುತ್ತು- = ಹಾಳು | 
ಮಾಡಿ; ಕೆಡಿಸಿ: ಇದಾನಟುತ್ತು ಕೆಡಿಸಿದನೊಕ್ಕಲ್‌ ಕೆಡುಗ (ಮೈಆರಿ. 
೧೯೩೭, ೩೮-೫; 825). 

[ದೇ. ॥ ತನಿ. ಮಲ. ಅಲ್‌ ; ತುಳು. ಅಲಿ, ಅಳಿ] 

ಅಲ್ಲ (ನಾ). ೧. ನಾಶ; ಕೇಡು. ೨. ಅಲ್ಪತನ; ಹೀನತನ: 
ಅಟ್‌ಯೊಳೆ ಜಾನಕಿಯಂ ತ ಂದಲಾ ಗಂಡನೆ ನಿನ್ನ ಪೆಂಡಿರಂ ನೀಂ 
ನೋಟ್ಬಿಂತೆಬಕೆದುಯ್ನ ಪೆಂ (ಪಂರಾಮಾ, ೧೪-೧೦೨). 

[< ಅಲ್ಕಿ . / ಶಮಿ. ಅಟ್‌ ; ತುಳು. ಅಳಿಕಟ್ಟ್‌, ಅಳಿಯಂತರ] 
ಅಲಕ್ಕಿ, ಅಳ್ಳಿ (ನಾ). ಅಳಕೆಪಾತ್ರೆಯ ತಳದಲ್ಲಿ ನಿಲ್ಲುವ ದ್ರವ: 
“ ಅಟ್‌ ವಿನಾಶೇ, ಮಾನಶೇಷ ರಸೇ ಚ (ಅಳೆಯುವ ಪಾತ್ರೆಯಲ್ಲಿ ನಿಂತ 
ದ್ರವ) ಭ್ರಮರಾರ್ಥೆೇ ಕ್ಷಳಂ (ಅಳಿ) ” (ಶಮಧಾ) ; “ಅಟ್‌ ಯೆಂದು 
ಬಳ್ಳದಲಸಯೊಳಂ ವಿಧಿಕ್ರಿಯೆಯೊಳಂ ಆಟಂ” (ಶಮದ. ಪರಿ.೧). 
ಅಳ್ಳಿ : ಎಣ್ಣೆಯನ್ನು ಅಳಿಬೀಳುವ ಹಾಗೆ ಅಳೆ (ರೂಢಿ). 
ಅಳಿಬಿಡು - ತುಂಬಿ ಚೆಲ್ಲುವಂತೆ ಅಳೆ: ಎಣ್ಣೆಯನ್ನು ಅಳಿಬಿಡು 
(ರೊಢಿ). ಅಳಿಬೀಳು - ಅಳಿಬಿಡು : ಅಳಿಬೀಳುವಂತೆ ಈ ಪಾತ್ರೆಗೆ ಎಣ್ಣೆ 
ಯನ್ನು ಸುರಿ (ರೂಢಿ). ಅಳೀಮಟ - ತುಂಬಿ ಚೆಲ್ಲುವ ಮಟ್ಟ; 
ಪಾತ್ರೆಯ ಬಾಯಿಯ ಅಂಚಿನವರೆಗೆ ತುಂಬಿದ ಇಳಿಸ 
ಬೇಕೆಂದರೆ "ಆಳೀಮಟ' ತುಂಬಿದ ಆ ಚಹದ "ಗುಂಡಿ 'ಗೆ ಕುತ್ತಿಗೆಯೇ 
ಇಲ್ಲ (ನಡೆದಾ. 1, ೧೨೬೫). [?] 

ಅಣಕ (ನಾ). ನೀಚ; ಹೀನ; ಕೆಡುಕ: ಕಿಡುಕಂ ಅಟಾಕಂ ಬೆಳುಕಂ 
(ಶಮದ. ೨೦೫ ಪ್ರಯೋ.). [ಅಲಿ + ಎಕ್ಕ) 

ಅಟೀಗಂಡ(ನಾ). ಪೌರುಷವಿಲ್ಲದವನು; ಅಲ್ಲ ) ಶೌರ್ಯವುಳ್ಳ ವನು: 
SAD gles cd ನಿರ್ಟುವರಲ್ಬರ (ಸಂಪಕ: NSS ; 
ಪೊಚ್ಚೆಲ್‌ ನುಡಿವಟ್‌ಗಣ್ಣರಂ ನಗುವುದೊಟ್ಟಿಜೆ ` ಮಾವನಗನ್ನ ಹಸ್ತಿಯಂ 
(ಎಕ. 11, ೧೩೪-೫೪ ; 992) ; ಬಸಂತನಾಣೆಗಡ ಬಲ್ಲೊಡವಾನಲಿಗಂಡ 
ಕೆಂಬುದಂ (ಲೀಲಾವ. ೨-೫೬). ([ಅಲಕ್ಥಿ * ಗಂಡ] 

ಅಟಾಗಂಡು, ಅಳಿಗಂಡು (ನಾ). ಅಲ್ಪಶೌರ್ಯ; ಹೀನವಾದ 
ಪರಾಕ್ರಮ: Ws ರಕ (1 ಜಾಮ: ೧೪-೧೮೨); 
ಪಣಿಯಾಳ್ತ್ವನದಅಕಿಗಂಡಿಂದಜಕಿಯದೆ ಮೆಯ್ವೆರ್ಚಿಪೋಗಿ (ಧರ್ಮಾಮೃ. [30 
೬-೨೩). ಅಳಿಗಂಡು : "ಅಳಿಗಂಡುತನ' ಪರಾ. [ಅಟ್‌ * ಗಂಡು] | 

ಅಟಾಗಚ್ಚು (ನಾ). (?) : ಮಾನಧನನಂ ನೆಗಆ್ತಿಯ ಮಾನಸನಂ 
ತನಗೆ ಹಿಡೆನನೊಂದಟಗಚ್ಛಾ ದಾ [ಪಾಕಾಂ. ದೋಷಕ್ಕಾ ಕ್ಯಾ] ನರಪತಿ ಕೆಡಿಸದೆ 
ಕಣ್ಬೀನೆಗೆ ತಲೆದಿನಿಸಿಕೊಳ್ವನಂ ನೆಟೆ ಪೋಲ್ಗುಂ (ನಿ €ತಿಸಾ. ೩೨೦; 
ಸೂಕ್ತಿಸು. ೧೬-೬೩ ನೊ. ಐ ಈ ಶಬ್ದ "ಆಟಾಗಟ್ಟು? ಎಂಬುದರ | 

ಅಪಲಿಖಿತವಿರಬಹುದು. 

[2.1 ತಮಿ. ಆಟ್‌ಗಟ್ಟು - ಸುಳ್ಳು ದೂರು, ಸುಳ್ಳುನಿಂದೆ] 

ಅಬಿಳಿಗೆಜ್ಜ (ನಾ). ಮಾಡಬಾರದ ಕೆಲಸ; ಹೀನವಾದ ಕೆಲಸ: 

ಮುನ್ನಂ ನೀಂ ಬಾರಿಸೆಯುಮದನ್ನಯಮಪ್ಪನ್ನ ಮಾಡಿದಲ್‌ಗಜ್ಞಂ 
ಪೇಚಿನ್ನೈಂತು ಮಾಡಲಕ್ಕುಂ (ಸಂಚತಂ. ೬೮-೨೧); ಮುನ್ನಅಾಗಜ್ಜ | 40 
ಮದೆನಿತೆನಿತುನ್ನೆಗಯ್ಲಾ ನೆಲೆಯನುಲೀದು ನೀನೇ ಜಾ ಟ್‌ 
ಗೆಜಗಿದರಂ ಮ ನ್ನ್ನಿಸಿ ಸಲಪುನರುಪೇಂದ್ರ ಚಿಕದೇವೇಂದ್ರರ್‌ (ಅಪ್ರತಿ. | 
೬೫-೯). [ಅಲ್ಕಾ * ಕಜ್ಜ] 

ಅಟಿಂಗಣ್‌, ಅಳಿಗಣ್‌, ಅಳಿಗಣ್ಣು (ನಾ). ವಿಕಾರವಾದ ಕಣ್ಣು; 
ಕೆಟ್ಟ ಕಣ್ಣು ಕ ಆಟಾಗಣ್ಣವರಂತೆ ಕೊಟ್‌ ಗಣ್ಣಳುಂ ಮಾಗಿಯ 
ಥೆ hs ಸಿಗೆ ನ 9 ತೆ ಬೂದಿನೆಕಸಿರ್ದೇಡಲುಂ (ಧರ್ಮಾಮೃ. ೪-೭೫ ವ); | 


10 


20 


25 


43 


ಅಲಿ ಚಾಗಿ 


ಪಜ ದಲೆ ಕುಟ್‌ನೊಸಲಲ:ಗಣ್ಣೊಆವಾಯ್‌ ಹಪ್ಪಳಿಕೆ ಮೂಗು 
ಮುಜುಟದ ಕಿವಿ (ಯಶೋಚ. ೨-೨೦). ಅಳಿ ಗಣ್‌; ಆಳಿಗಣ್ಣೊ 
ಪೊಸನೀಲಿಗಣ್ಣೋ (ಮಹಾವಿ. ೭-೫೧). ಅಳಿಗಣ್ಣು : ಆಲಿ ನೊಂದುದೊ 
ಕಣ್ಣಬೇನೆಯೊ ಮೈಲಿಗೆಯೊ ಹೂ ಹುಟ್ಟಿಹುದೊ ಕಣುಶೂಲೆಯೋಯಳಿ 
ಗಣ್ಣೊ ತಿಮಿರವೊ (ಬಸಪು. ೧೮-೬೬). [ಆಅಟ್ಕಿ * ಕಣ್‌] 
ಅಲಾಗಣ್ಣ, ಅಳಿಗಣ್ಣ (ನಾ). ವಿಕಾರವಾದ ಕಣ್ಣುಳ್ಳವನು : 
ಗಣ್ಣರಂತೆ ಮಿಳಮಿಳನೆ ನೋಡುತ್ತುಂ (ಪಂಚ ತಂ. ೧೮೭-೧೪). 
ಅಳಿಗಣ್ಣ : ಈ ಅಳಿಗಣ್ಣನಿಗೆ ಯಾರು ಹೆಣ್ಣು ಕೊಡುವರು (ರೂಢ). 
[ಅಟಾಗಣ್‌ + -ಆ,] 
ಅಟಾಗಬ್ಬ, ಅಳಿಗಬ್ಬ (ನಾ). ೧. ಹೀನವಾದ ಕಾವ್ಯ; ಕುತ್ಸಿತವಾದ 
ಕಾವ್ಯ: ಪಟಿಗನ್ನಡಂ, ಅಟಿಿಗಬ್ಬಂ, ಕೆಂದಳಿರಳ( ಭಾಷಾಭೂ. ೨೮ ಉದಾ). 
೨. ಅಕಾಲದಲ್ಲಿ ಸ್ರವಿಸುವ ಗರ್ಭ; ಅಳಿದು ಹೋಗುವ ಗರ್ಭ: 
೧, ೨: ಅಟ್‌ಗಬ್ಬಂ ಬೆಳ್ಳ ಕೃರಿಗರೊಳ್‌ . , . ಅಲ್ಲದಿಲ್ಲಂ (ರಾಮಾಶ್ವ. 
೭-೨೪). ಅಳಿಗಬ್ಬ : ೧. ಅಂತುಮಿಂತುಮಳಿಗಬ್ಬಮನಾಗಿಸಿ ಕೇಳಿಸುತ್ತೆ 
ಕಾಲುರಿಚರ ತೋರ್ಪ ದುಷ್ಯವಿ ಮಹಾಕವಿಮಧ್ಯದೊಳೊಪ್ಪಲಾರ್ಪನೇ 
(ರಾಜಶೇ. ೧-೨೩). [ಅಲ್ವಿ * ಕಬ್ಬ; ಅಟ್ಟ * ಗಬ್ಬ] 
ಅಲಾಗವಿ, ಅಳಿಗವಿ (ನಾ). ಅಸಮರ್ಥನಾದ ಕವಿ; ಕುಕವಿ: 
ಮುತ್ತಂ ಮೆಟಸಂ ಕೋದಂತಿರೆ ಪೇಟ್ವಟಕಿಗವಿಗಳ ಕವಿತೆ ಬುಧರ 
ನೆರ್ದೆಗೊಳಿಸುಗುಮೇ (ಕಾವ್ಯಾವ. ೫೫) ; ಒಳ್ಳವಿ, ಬೆಳ್ಗವಿ, ಅಲ ಗವಿ 
(ಭಾಷಾಭೂ. ೧೩೨ ಉದಾ). ಅಳಿಗೆವಿ; ಪೆಳವನ ಕಣ್ಗಳಂಧಕನ 
ಕಾಲ್ಲಳಿವಿಂತೊಡಗೂಡಿ ಗಾವುದಂ ತಳರ್ದೊಡೆ ಬಲ್ಲಿದಂ ನಡೆದ ಮಾಳ್ಕೆ 
ಯೆನಿಪ್ಪುದೆ ಬೇಡ ಮಾಣೆಲೇ ಅಳಿಗವಿ ನಿನ್ನ ತನ್ನೆರನಿನೋದಿನ ಕಬ್ಬಮಂ 
(ಗಿರಿಕ. ೧-೨೪). [ಅಟ್ಕಾ + ಕವ್ಮಿ] 
ಅಬಂಗಾಲ, ಅಳಿಗಾಲ (ನಾ). ೧. ಕೆಟ್ಟ ಕಾಲ; ಕಷ್ಟವಾದ ಕಾಲ. 
೨. ವಿನಾಶಕಾಲ (ಕ). ಅಳಿಗಾಲ: ೨. ಅಳಿಗಾಲವನ್ನು ತಪ್ಪಿಸುವುದಕ್ಕೆ 
ಯಾರಿಂದಲೂ ಸಾಧ್ಯವಿಲ್ಲ (ಯಕ್ಷಪ್ರ. ೩೧). 
[ಅಟ್‌ + ಕಾಲ. / ತಮಿ. ಆಟಾವುಕಾಲಂ ಎ ಕೆಟ್ಟ ಕಾಲ] 
ಅಲಾಗಾಳೆಗ (ನಾ). ಅಲ್ಪಕದನ; ಸಣ್ಣಯುದ್ಧ : ಪರಿವ ಜಾತ್ಮಶ್ವಂಗ 
ಳೆಲ್ಲಮಅಕಿಗಾಳೆಗದೊಳ್‌ ಸತ್ತೊಡೆ (ಪಂಪಭಾ. ೮-೯೪ ವ). 
[ಅಲ್ಕಾ + ಕಾಳಿಗ] 
ಅಟಂಗೆಯ್ತೆ (ನಾ). ನೀಚವಾದ ಕೆಲಸ; ತುಚ್ಛವಾದ ಕಾರ್ಯ: 
ಆಗಳವನಳಿಪಿನಟಃಗೆಯ್ತಕ್ಕೆ ಸೀತೆ ಸೈರಿಸದೆ ನೀನೆನ್ನ ಸೋಂಕಿದೊಡೆ 
ನಾಲಗೆಗಿಟ್ಟು ಸಾವೆನೆಂದು ಪರಿಚ್ಛೇದಿಸಿ ನುಡಿಯೆ (ಪಂರಾಮಾ.೯-೧೪೮ ವ). 
[ಅಲ್ಲಾ + ಗೆಯ್ತ] 
ಅಟಕಗೆಯ್ಕೆ (ನಾ). ಹೀನಕಾರ್ಯ ; ಪಾಪಕಾರ್ಯ: ಕರ್ಕಶರಟಾ 
ಗೆಯ್ಮೆ ವಟ್ಟಿಗೊಡನಡಿಯಿಟ್ಟರ್‌ (ಚಕವಿ. ೨-೯೦). [ಅಲ್ಕಾ + ಗೆಯ್ಮೆ] 
ಅಲಟಾಗೆವದ್ಧ (ನಾ). - ಅಳಿಕಾಬಂಧ: ಕ್ಷಳಕ್ಕೆ--ತಾಳಂ ಇ ತಾಲ... 
ಆಳಿಕಾ ಬದ್ಧಂ ಇ ಅಟಾಗೆವದ್ದಂ (ಶಮದ. ೨೧ ಪ್ರಯೋ). 
[ಆ ಸೆಂ. ಅಳಿಕಾಬದ್ಧ] 
ಅಲಾಚಟ್ಟು 1 (ನಾ). ಹೀನವಾದ ಲೇಪನ ದ್ರವ್ಯ; ಅಯೋಗ್ಯವಾದ 
ಪ Fd ವಸ್ತು ಅಲಚಟ್ಟಂ ತಲೆ ಬುಗುಂಟುವೋಧುದೆಂಬ 
ನಾಟ್ಲುಡಿಯಂತೆ (ಧರ್ಮಾಮೃ. ೬-೨೬). [ಆಟಾ + ಚಟ್ಟು 1] 
ಅಲಾ ಚಟ್ಟು (ನಾ). ಹೀನವಾದ ಶಿಷ್ಯತನ. (ಅಜ್ಯಿ * ಚಟ್ಟು] 
ಅಜಾಚಾಗ (ಕಾ). ಅಲ್ಪನಾದ ತ್ಯಾಗಿ: ದೀಪವರ್ಶಿಯಂತೆ ಪೊಂಗೆಜ 
ಗದೆ ಆಲ ಚಾಗಿಯಂತೆ ".ೂಗಡಕ್ತಿಗಾಸಿಗೆಯ್ಯ ದೆ (ಧರ್ಮಾಮೃ. ೪-೪೬). 
[ಅಲ್ಕಾ + ಚಾಗಿ] 


ಅಚಿಿ 


ಅಅಕಿಜಗಳೆ ೫೪೯ 


ಅಜಂ ಜಗಳ (ನಾ). ಕೆಲಸಕ್ಕೆ ಬಾರದ ಜಗಳ; ತುಚ್ಛವಾದ ಜಗಳ : | 
ಸಂಸಾರದೊಳ್‌ ಪೇಸುಗೆಗೆ ಟ್ಟ € ನಾಣ ಪುತ್ತ ಪ್ರಟ3ಜಗಳದೊಳೇನನ್ಮು | 
ತಕ್ಕೂರ್ಮೆಯುಂಟೀ (ಶಾಂತಿಪು. ೬-೮೭). [ಅಟತ್ಕಿ * ಜಗಳ] | 
ಅಬ: ಜಪ (ನಾ). ಹೀನವಾದ ಜಪ; ಫಲವಿಲ್ಲದ ಜಪ: ಅಲತಯೊಳೆ 
ಜಾನಕಿಯಂ ತಂದಆ೨ಗಂಡನೆ... ಉಟ್‌ದಟ೨ಜಪಮಂ ದನುಜ ತೋರ್ಪು | 5 
ಅಲಂ ಜಸ, ಅಳಿಜಸ (ನಾ). ಅಪಕೀರ್ತಿ; ಕೆಟ್ಟಿಹೆಸರು : ಆಟಃಜಸಂ, 
ತುರಗದಟಂ (ಶಬ್ದಾನು. ೨೯೬ ಪ್ರಯೋ). ಅಳಿಜಸೆ: ಅಳಿವುದೊಡಲು 
ಜಸವಳಿಜಸನವೆರಡಿವು ಬಳಿಯೊಕ್ಕಲು (ಕುರಾಸಾಂ. ೪೨-೨೦) ; ಪೊರೆದ 
ದಾತಾರಗಿನ್ನೆರಡನೆಣಿಸೆಯಳಿಜಸ ಚಂದ್ರಸೂರ್ಯರುಳ್ಳನ್ನ ವರ್ತಿಪುದು 
ಸತ್ಯ (ಲ ಶ್ತ್ಮಭಾ. ೫-೪-೨೭) ; ಅಳಿಜಸ ಸಿರಿದಾಗಿ ಮುಂದೈದುವುದ 
ನಟ್‌ ಯೆದೆ ನಮ್ಮ ಕೆಣಕಿದನೆಂದವನೀಶ ಗರ್ಜಿಸಿದ (ಕಂನವಿ. ೧೧-೧೨೮). 
[ಅಲಿ + ಜಸ) 
ಅಲಟತೊಂ "ಅಟಕ್ಕಿ' ಪರಾ. 
ಅಲಿಿತ್ತೋನ್‌ "ಅಬಾ? ಪರಾ. 
ಅಣದೆರೆ (ನಾ). ಸಣ್ಣ ತೆರೆ; ಚಿಕ್ಕ ಅಲೆ: ಎಸಗುವ ಮಂದಾನಿಲನಿಂ 
ಕುಸುಮರಜಂಬೊರೆದು ಪೊಣ್ಮುವಚಶಿದೆರೆಗಳಿನೇನೆಸೆದುದೊ. . . ಸರೋ 
ವರಮಾಗಳ್‌ (ಕಾದಂಪೂ. ೬೩೭). ([ಅಲಸ್ಕಿ + ತೆಕ್ಕೆ] 
ಅಣದೆಸೆ (ನಾ). ಕೆಟ್ಟದೆಸೆ; ದುರ್ದೆಸೆ: ನೀನುಮೆನ್ನಲಾದೆಸೆಯ ನೆಆಕಿ 
ನೋಡಿ ಆರಯಲ್‌ ಬಂದೆಯೇನ್‌ (ಬದ್ಧ ಪ್ರ. ೧೭-೩೫೦). [ಅಯ್ಕಿ*ದೆಸೆ] 
ಅಲಾ ದೋಷ (ನಾ). ಅಲ್ಪದೋಷ; ಸ ಣ್ಣ ತಪ್ಪು: ಮಾನಧನನಂ 
ನೆಗಚಕ್ತಿಯ ಮಾನಸನಂ ತನಗೆ ಹಿತನನೊಂದಟ್‌ದೋಷ[ಪಾಕಾಂ. ಗಚ್ಚು] 
ಕ್ಯಾ ನರಪತಿ ಕೆಡಿಪೊಡೆ ಕಣ್‌ ಬೇನೆಗೆ ತಲೆದಿವಿಸಿಕೊಳ್ವನಂ ನೆಆಕಿ ಪೋಲ್ಗುಂ 
(ಸೂಕ್ತಿ ಸು. ೧೬-೬೩ ; ನೀತಿಸಾ. ೩೨೦ ನೋ). [ಅಟಿ + ದೋಷ] 
ಅಟನಿಷಾದ (ನಾ). ದುಷ್ಪನಾದ ಬೇಡ; ನೀಚನಾದ ವ್ಯಾಧ: 
ಬಹು ಜನರೊಳ್‌ ಧರ್ಮದಯಾರಹಿತರೊಳವನಿಪರೊಳಟಾನಿಷಸಾದರೊ 
ಳಕ್ಕುಂ ಬಹುವಿಧ ವೈರಂ (ಜಾತತಿ. ೯-೨೮). [ಅಟಿ * ನಿಷಾದ] 
ಅಟನೀರ್‌ (ನಾ). ಅತ್ಯಲ್ಪವಾಗಿರುವ ನೀರು : ಕುದಿಯಿಸುನಿಂದ್ರಿ 
ಯಂಗಳಿನಚಲ್ಲು ಬಬಲ್ಲು . . . ಬರ್ದಿದೆಯಬನೀರ್ಗೆ [ಪಾಠಾಂ. ಮೆಲೆ 
ನೀರ್ಗೆ] ನೀರಡಸಿ ಬೇಸಗೆಯೊಳ್‌ (ಜೀವಸಂ. ೮೧-೧೦). | 
[ಅಟ + ನೀರ್‌) | 
ಅಟಂನುಡಿ, ಅಳಿನುಡಿ (ನಾ). ತುಚ್ಛವಾದ ಮಾತು; ಸಲ್ಲದಮಾತು: | 
ಅಲಾಪಿದೆಯಂತುಮಲ್ಲದೆ ನಿಶಾಚರಿಯ್ಕೆ ನಿನಗಫಪ್ಪುದಪ್ಪುದೀಯಲಶಿನುಡಿ 
ಬರ್ಕೆ ನಿನ್ನ ಪಿರಿಯಣ್ಣನೆ (ಪಂಸಭಾ.೩-೧೬). ಅಳಿನುಡಿ : ಬಿಡು ಕರ್ಮಂ | 
ದೈವಮೆಂದೆಂಬವರಳಿನುಡಿಯಂ (ಪಂಪಾಶ. ೬೫). [ಅಟ್ಕಾ + ನುಡ್ಡಿ] |35 
ಅಲಾನೆಗಲಕ್ತಿ (ನಾ). ಕೆಟ್ಟ ಕಾರ್ಯ; ಹೀನಕಾರ್ಯ : ಡುಶ್ಯಂಕಿತ 
ಮೆಂಬಕಳ್ಳರಂ ಪೊರ್ದಲೀಯದೆ ದುರಾಚಾರಮೆಂಬ ತೆರೆಗಳಂ ತಪ್ಪಿಸಿ 
ಅಲಃನೆಗಟಕ್ತಿಯೆಂಬ ಮೊಸಳೆಯಂ ತೊಲಗಿಸಿ (ಧರ್ಮಾಮೃ. ೬-೨೧೧). 
[ಅಜ್ಜಿ + ನೆಗಚಕ್ತಿ] 
ಅಲಾ ಪ (ನಾ). ೧. ನಾಶಮಾಡುವವನು ; ಹಾಳುಮಾಡುವವನು : 
೪ ಅಲಪನೆಂದು ಆಖಕಿಪುವನುಂ ಅಚಾಪಿದವನುಮಕ್ಕೂಂ > (ಶಮದ. ಕಿ. 
೨೩ ವೃತ್ತಿ) ; ಅಚಿಪಂ ಇ ಅಟಿಪುವಂ ; ಅಟಿಸಿಸಿದ ವಂ ( ಶಮದ. ಪರಿ. ೧). 
ಬಲಕಿವಚಿಯೆಂಬುದು ಬಡವಂಗಲ್‌ಪಂಗೇೇಂ ಮುಟ್ಟಿ (ಶಾಂತಿಪು. 
೬-೨೦). ೨. ಅಲ್ಪನಾದವನು : ಅಅಕಿಪರಪ್ಪ ರಿಸಿಯರ್‌ ಮೊದಲಾಗಿ | 
ಯುಸಿರದೆಮ್ಮ ಪೇಟ್ಜಂತೆ ಮೋನದಿಂಡುಂಬರ್‌ (ಧರ್ಮಾಮೃ. ೧-೧೬೪). | 45 
[ಅಟ * -ಪೈ, 1 ತಮಿ, ಅಟ್‌ಪ್ಪನ್ನ] | 


20 | 
25 


ಜಿನ್ನೊಳ್‌ ಕೂರ್ಪಂ (ಪಂರಾಮಾ. ೧೪-೧೦೨). (ಅಟಿ * ಜಪ] 
30 


40 


I 
| 
| 
1 
| 
} 
| 
H 
| 
| 
| 
| 
| 
i 
| 


ಅಲ್‌ ಬು 


ಅಲಪಾಚು (ನಾ). ಕೆಟ್ಟ ಪಾಡು; ದುಸ್ಥಿತಿ: ಮಣಕಿಯದಿರ್‌ ಇಂತಪ್ಪ 
ಸೊರ್ಳೆ ನಿನ್ನನೀ ಅಬ್‌ ಪಾಡಿಗಿಟಪಿದುದು ಎಂಬುದನ್‌ (ಬದ್ಧಪ್ರ. 

[ ಅಟ್ಕಾ + ಪಾಡ್ಕು] 

ಅಟಂಪಾಲು (ನಾ). ದುರದೃಷ್ಟ; ದೌರ್ಭಾಗ್ಯ: ಆಂತಲ್ಲದೀಗಳಿನ 
ಆಟ್‌ಪಾಲ ಪೊಜಕೆಗೆ ಮತ್ತಿನಿತು ಫೊಸ್ಪವಡಳಕು ವಯ್‌ (ಬದ್ಧ ಪ್ರ. 


೧೮-೩೭೫). 


೫೧-೧೧೧೧). 


[ಅಟ್‌ + ಪಾಲ್ಕು] 

ಅಲಾಪು,, ಆಲುಪ್ತು, ಅಳಿಪು, ಅಳಿಹು, ಅಳ್ಳ್ಯು (ಕ್ರಿ). ನಾಶ 
ವಾಗುವಂತೆ ಮಾಡು; ಹಾಳುಮಾಡು; ಕೆಡಿಸು. ಅಲು ಪ್ರು: 
ಎನಿತು ವಿಪರೀತಗಳನೆಸಗಿದರು ಕರವಿಡಿದು ಜನಪತಿಯು ಕೋಪಿಸಂ 
ಮತ್ತಾ ವನಲುಪಿದರು ಮನದಲಿಡನಿದು ತಥ್ಯ (ನೆಂ ಕಾರಾ. ೪-೧೮-೩೭). 
ಅಳಿಸು, : ಪೊರೆಯಲ್‌ ಸಾಧುಗಳಂ ನೆರೆ ದುರುಳರನಳಿಪಲ್ಯೆ ಧರ್ಮಮಂ 
ನೆರೆಗೊಳಿಸಲ್‌ (ಮರಾಚ. ೨-೧). ಅಳಿಹು, : ಇ ಧರ್ಮವ ಅಳಿಹಿದವನು 
ಪಂಚಮಹಾಪಾತಕಂ (ಎಕ. ೪111 (5), ಸೊ ರ ಬ. ೫೮೬-೮೪ ; 1201); 
ಯಿದನು ಆರು ಅಳಿಹಿದಡೆ (ಎಕ. 1%, ಕೊಡಗು. ೬೫-೧೬; 1174); ಇ 
ಧರ್ಮವನಳಿಹಿದವರು ಗಂಗೆಯ ತಡಿಯಲಿ ಕೆನಿಲೆಯ ಕೊಂದಪಾಪಕ್ಕೆ 
ಹೋಹರು (ಎಕ. 1೪, ಚಾಮರಾ. ೧೨೦-೧೦; 7). ಅಕ್ಕು : ಯಿ 
ಧರ್ಮ್ಮವನು ಆರು ಅಳ್ಳಿದಡಂ ವಾರಣಾಸಿಯ ತಡಿಯಲು ಕವಿಲೆಯ 
ಕೋಟಿಯ ಕೊಂದ ಪಾಪದ(ಲಿ] ಹೋ ಹರು (ಎಕ. 2೭1, ಶಿರಾ. 
೧೧-೩೩ ; 1256). [ಅಲಿ + -ಪ್ಪು. / ತಮಿ, ಅಲ ಪು, ಅಲಾ ಪ್ಪ] 

ಅಆಂಪು (ನಾ). ಭಂಗ; ಕೇಡು: ಇಚಿಯದೆಯುಂ ಮಲ್ಲಂತಿಗೆಯಲಕ 
ಯದೆಯುಂ ಕಾಲೊಳೊತ್ತೆ ಮಾರ್ದನಿವೆರಸಂದಲ್‌ಪಂ ಕರುಣಾಧ್ವನಿ 
ಪೊಂಫುಚ್‌ಯಾದುದು ಗಿರಿಯ ಪಿರಿಯ ತಾಜಲೊಳಾಗಳ್‌ (ಶಾಂತಿಪು. 

[ಅಟ್ಕಾ + -ಪ್ಪು) 

ಅಜಸಿಪೂಜೆ (ನಾ). ನಿಧಿ ವಿರುದ್ಧವಾದ ಪೂಜೆ; ಪ್ರುದ್ರಮಾರ್ಗದ 
ಪೂಜೆ: ಬಡವನಂತೆ ಮನ್ನಣೆಗಾಸೆಗೆಯ್ಮದೆ ವ್ಯಂತರನಂತಲಪೂಜೆಗೆಆ 
ಗದೆ (ಧರ್ಮಾಮೃ. ೫-೯೯). [ಅಟಕ್ಯಿ * ಪೂಜೆ) 

ಅಲಾಪ್ಪಾನ್‌ “ಅಲಕ್ಕಿ' ಪರಾ. 

ಅಲಂಪ್ಪೊನ್‌ "ಅಟಿ? ಪ 

ಅಲಬಂಟು (ನಾ). ಕುತ್ಸಿತವಾದ ಅಥವಾ ಅಲ್ಪವಾದ ಶೌರ್ಯ: 
ಅಲಟಃಚೆ ಟ್ಟ ೦ ತಲೆಬುಗುಂಟುವೋದುದೆಂಬ ನಾಟ್ಲುಡಿಯಂತಟಬಂಟಿಂ 
ಪೋಗಿ ಪೊಳ್ಳೆನಪ್ಪೊಡೆ ಕಾಪಿನವರ ಕೆಯ್ಯ ಸಾವು ನಿಶ್ಚಯಂ (ಧರ್ಮಾಮೃ. 
೬-೨೬). [ಅಲಿ * ಬಂಟು] 

ಅಜ ಬರ್ದ (ನಾ). ಪ್ರೌಢಿಮೆ ಸಾಲದವನು; ಅಲ್ಪ ಪ್ರೌಢಿಮೆ 
ಯುಳ್ಳವನು: ಬಚಿಸಿಕೀಶ್ವರನರಸಮುಖರ್‌ ತುಚಲಾಳ್ಗಳ್‌' ದೊರೆಗಳೆ 
ನಿಸಿ ತೊಲಗಿದರೈವರ್‌ ತುಟುವರ್‌ ಸದಾಶಿವಾಭಿಧನಬ್‌ಬರ್ದಂ ಪೊರೆಯು 
ತಿರ್ದನೆಳಮೆಯೊಳಿಳೆಯಂ (ಚಿಕವಿ. ೨-೧೪). 

[ಅಟ್ಕಾ * ಬರ್ದು + -೮,] 

ಅಲಂ ಬಳಿ (ನಾ). ಮೇರೆಮಾರುವುದು ; ಅತ್ಯಧಿಕವಾಗುವುದು (2): 
ತೀವಿದ ಯೌವನ ಭರಮುಂ ಲಾವಣ್ಯರಸಂ ತುಳುಂಕೆ ನಯಮವಟಕಿಬಳಿ 
ವೊಂದಾವುದುವೆಳವೆಳ್ಲಿಂಗಳ ಭಾವಿಸಿದ ಸುಧಾಂಶುಳೇಳಿಯಂ ಮಜಕಿಯಿ 
ಸಿದಳ್‌' (ಅನಂಪು. ೬-೨೯); ಅಂತು ನಿರ್ಮೇಘಂ ಸುರಿನಮೋಫದಿವ್ಯ 
ವಚನ ವರ್ಷಾಗಮದೊಳ್‌. .. ದಯಾರಸ ನೀರತಟಾಕಂ ಕೀವಿ ತುಳುಂಕಿ 
ಕೋಡಿ ಮರಳೆಯುಂ ದಾನ ತೀರ್ಥಸರೋವರಂಗಳಟಾಬಳಿವೋಗೆಯುಂ 
(ಅನಂಪು. ೧೪-೪೭ ವ). 0 ಈ ಶಬ್ದ "ಅಳಬಟಾ'? (ಅಳಬು + ಅಲೀ) 
ಎಂದಿರಬಹುದು. ( ಆಳಬ್ಯು (ಆ ಅಳವು) * ಆಳ್ಳಿ (ಆ ಅಜ್ಕಿ)) 

ಅಖಕಿಬು "ಅಟೀವು? ನೋ. 


೯-೮೨). 


ಅಭವ 


ಅಟಭವ (ನಾ). ಹೀನವಾದ ಜನ್ಮ; ನೀಚಜನ್ಮ: ಇರುಳುಂ 
ಪಗಲುಂ ಜಾನಿಸಿ ಸುರತ್ವಮಂ ಕೊಟ್ಟು ಮಗುಲಕೆ ಕೊಂಡಲಶಭವಮಂ 
ರಿದಂ ಕಿಚದಳ್ಳೀವಂತಿರೆ ಖಚರಸುಖಕ್ಕೆ ನೀಂ ನಿವಾನಂಗೆಯ್ದಯ್‌ 
(ಶಾಂತಿಪು. ೪-೬೯). [ಆಟಿ * ಭವ] 
ಅಟ ಮಂತ್ರ (ನಾ). ೧. ಹೀನವಾದ ಮಂತ್ರ. ೨. ಹೀನವಾದ 
ಮಂತ್ರಾಲೋಚನೆ : ತಂತ್ರಂ ಬಹುವಿಧಮಪ್ಪಟಮಂತ್ರಂ ನಾನಾ 
ಪ್ರಕಾರದಿಂದಿರ್ಪ ಮಹಾಯಂತ್ರಂ ಕೇಡಡಸಿದೊಡವು ಜಂತ್ರದ ಕೀಲ್ಕ 
ಳಚಿದಂತೆ ಕಳಕುಳಮಕ್ಕುಂ (ಧರ್ಮಾಮೃ. ೩-೫೮). [ಅಬಿಸ್ಥಿ* ಮಂತ್ರ] 
ಅಟ ಮನ, ಅಳಿಮನ, (ನಾ). ೧. ಹೀನವಾದ ಮನಸ್ಸು; ದುರ್ಬಲ 
ವಾದ ಮನಸ್ಸು : ಪೊನ್ನೆಂದೊಡೆ ಸುವ್ರತಸಂಪನ್ನರ ಮನಮುಂ ಮರಂ 
ಗಳುಂ ಸೊಡರ್ಗುಡಿಯುಂ ತಾನ್ನಿರುತಮೇಃಗುಗುಂ ಪೇಟ್‌ನ್ನುಲು 
ದೆಚಿಮನದ ಮನುಜರೆಣ ಗದರೊಳರೇ (ಪಂಚತಂ. ೧೫೬-೨೨). 
ಅಳಿಮನ್ನ : ೧, ಅಳಿಮನವ ಮಾಡಿದೊಡೆ ಬಲ್ಲೆನೈಸೆ (ಮಹಾದೇ. 
೨೪-೧) ; ಹಿಳಿದ ಫಲದ ವಿಡಾಯಿ ಧೈರ್ಯದ ತಳಿತ ಭೀತಿಗೆ ಕಾಲು 
ವೊಳೆಯಾದಳಿಮನದ ಭೂಪಾಲನಿರವನು ಕಂಡನಾ ಪಾರ್ಥ (ಕುವ್ಯಾದ್ರೋ. 
೧೮-೯). ೨. ದುರ್ಬಲವಾದ ಮನಸ್ಸುಳ್ಳವನು; ಹೀನವಾದ 
ಮನಸ್ಸಿರುವವನು : ಹಳಿವಿನಬ್ಬರಕಂಜದಿರಿ ನಿಜಗಳ ದ ಹಸುಗೆಯ 
ಹಾರದಿರಿಯೆಂದಳಿಮನರು ಬೆಂಗೊಟ್ಟು ಹೊಕ್ಕುದು ಕಳಶಜನ ಮಜಕಿಯ 
(ಕುವ್ಯಾದ್ರೋ. ೧೨-೧೦) ; ಮೊಲೆಯ ಮೇಲುದು ಜಾಜಕೆ ಜಾಜೀದರಳಿ 
ಮನರು (ಕುವ್ಯಾವಿ. ೧-೨೫). (ಅಟಿ * ಮನೆ] 
ಅಟಮಾನಸ, ಅಳಿವಾನಿಸ್ಕ ಅಟಾವಾನಿಸೆ (ನಾ). ಕೆಟ್ಟಿಮನುಷ್ಯ ; 
ಅಲ್ಪಮನುಷ್ಯ: ಸಾದುಗೆತ್ತು ಬಗೆಯಾದವನಾನೋಡಲಟ್ಟಿ ದೇನಾದ : 
ಮಾನುಮಲುಮಾನಸನಾಗದೆ ಮಾಳ ದೊಳ್‌ (ಕವಿರಾ. ೧-೧೨೭). 
ಅಳಿವಾನಿಸೆ : ಮದಿಸಿದ ಹಂಹಗೆಯ್ತ ದಳಿವಾನಿಸ (ಸಂ ಸಪ. ೩೯೯). 
ಅಟಿಶಿವಾನಿಸೆ : ರಾಯನೆಂಬೊಂದು ಪೆಸರ್‌ ತೊಡಂಕಿದಚಕಿವಾನಿಸನಂ 
ಕರೆತಂದು (ಚಿಕನಿ. ೫-೪೫). [ಅಲಿ + ಮಾನಸ್ಕ] 
ಅಬೀಮಿನ್‌ "ಅಟ್ಕೂ? ಪರಾ. | 
ಅಲಮಿಳಿ (ನಾ). ಸಣ್ಣಹಗ್ಗ (?): ಅರ್ತ ಕದಂಪು ಬತ್ತಿದ ಕಾಲುಂ 
ಹುರಿಯಲದಲಮಿಳಿಯೆಸದ, ಸೆರೆಯು ೦ [ಪಾಕಾಂ. ಹುರಿರಯಳಿದಳಿ | 
ಮಿಳಿರ್ನೆಸಕದ ಕಯ್ದೆರೆಯುಂ] (ಶನುದ. ೨೪೦ ಪ್ರಯೋ). [ಅಲ್ಕಾ *ಮಿಳಿ] 
ಅಟಕಿಮೆಯ್‌ (ನಾ). ತುಚ್ಛವಾದ ದೇಹ; ಹೀನವಾದ ಶರೀರ :! 
ಎನ್ನೀ ಅಚಿಸಮೆಯ್ಯೆಂ ಬಾವಿ ದಾವುಗಳ್ಳೊಪ್ಪಿಸಿ (ರಾಮಾಶ್ವ. ೪೨-೧). | 
[ಅಟ್ಕಾ + ಮೆಯ್‌) | 
ಅಲಕಮೋಹ (ನಾ). ಕೀಳಾದ ಅಥವಾ ಹೀನವಾದ ಮೋಹ, ! 
ಭ್ರಮೆ: ಎಳಸದೆ ಮೈಸುಖಕ್ಕೆ ಪೆಆತೊಂದಲೌನೋಹಮನುಂಟು | 
ಮಾಡಿ ಸಂಚಲಿಸಿ ವಿಭೂತಿಯಂ ನೆನೆಯದೊರ್ಮೆ (ಧರ್ಮಾಮ್ಸ. ೮-೧೦೦); 
ತನಗೆ ಕಡಂಗಿ ಮಿರ್ತು ಬರೆ ಮಾನಸರುಂ ಕುಜೀಯಂ ಬಳಾರಿಗಾರ್ಪನಿತನೆ | 
ಕೊಟ್ಟು ಜೀವಿಸುನೆನೆಂಬಟಃಮೋಹದೆ ಕೊಲ್ವ ಪಾಪಕರ್ಮನೆ ನಿಮಿಷಾ 
ರ್ಧಮಂ ಬರ್ದುಕನಾಗಳೆ ಸಾವಂ (ಸಮಪ. ೫-೨೦). [ಅಟಸ್ಕಿ * ಮೋಹ] 
ಅಲಕಿಯಾಸೆ, ಅಳಿಯಾಸ್ಕೆ (ನಾ). ಕೀಳಾದ ಆಸೆ; ತುಚ್ಛವಾದ | 
ಬಯಕೆ; ಬಯಲಾಸೆ: ಎನ್ನೊಡವುಟ್ಟದರ್‌ ಪೆಸರ ನೂರ್ವರೊಳೊರ್ವ | 
ರುಮಿಲ್ಲ ಬಾಲಕ್ವಿನೆಂಬೆನ್ನಟಿಯಾಸೆಯಂ ಬಿಸುಡಿಂ (ಗದಾಯು. ೪-೯) ; 
ಆ ದ್ವಿಜಕುಮಾರಂ ವ ಎನ್ನ ನಪ್ಪು ವಟಿಸಿಯಾಸೆಯಿಂ ದೂರದೊಳ್‌ | 
ನಿಮಿರ್ವ ನಿಡುತೋಳ್ಗಳುಂ ತನ್ನೊಳ್‌ ತೋಜ ... ಯುಕ್ತಾಯುಕ್ತ | 
ವಿವೇಕಕ್ಕೆ ಪಿಂತೆಗೆದು ಉನ್ಮತ್ತನಂತಚ್ಚಬೆಳ್ಡಿಂಗಳೊಳೊಯ್ಯನೊಯ್ಯನೆ 
ಬರುತಿರ್ದನನಾಂ ದೂರದೊಳ್ಳಂಡು ಭಯಂಗೊಂಡು (ಕಾದಂಉ. ೫೬೭). 


೫೫೦ 


ಅಲಿಕಿವಗ್ಯೆ 


ಅಳಿಯಾಸೆ: ೧. ಅಳಿಯಾಸೆ ಬೇಡ ನಿಮಗಿಲ್ಲಿ ಸೋಲುವರಿಲ್ಲ 
(ಪುಷ್ಪರ. ೩೯-೧೫೯) ; ನಿಜವಜಕಿಯದಳಿಯಾಸೆ (ಪಾಠಾಂ. ಶೆ]ಯಲಿ 
ಭೂಭುಜರು ಬರುತಿರ್ದರು (ತೊರರಾ. ೩-೨-೧೭) ; ಅಳಿಯಾಸೆ [ಪಾಠಾಂ. 
ಶೆ)ಯಲಿ ಬೆಂಬತ್ತಿದನು ರಾಮ (ತೊರರಾ. ೩-೮-೫೪). [ಅಲು + ಆಸೆ] 
5। ಅಟಿ ಯಾಳ್‌, ಅಳಿಯಾಳು (ನಾ). ಹೀನಮನುಷ್ಯ ; ತುಚ್ಛೆವಾದ 
ವ್ಯಕ್ತಿ; ಅಯೋಗ್ಯ: ಬಳನಂ ನಚ್ಚುವೊಡೀ ಕೃಷೀವಲನುಮಾ 
| ಜೂದಾಳಿಯುಂ ಗಾಳಿಗಾದಟಿಯಾಳೀ ಬಳೆದೊಟ್ಟಿ ನಟ್ಟುವನುಮಾ 
| ಗೋಪಾಳರಪ್ಪೀ ಯಮಳ್ಗಳೆ ದಲ್‌ ಚಂಡಭುಜರ್‌(ನೇಮಿಫು. ೧೧-೧೨೦). 
ಅಳಿಯಾಳು : ಈ ಮದನೈಶ್ವರಿ ಮರೆಹೊಗೆ ಕಾಯದನ ಮಹತ್ವಮಾಳ್ವ 
ನಳಿನಿನ ಪದಡೊಳ್‌ ಸಾಯದಳಿಯಾಳಿನಿರವುಂ ಛೀಯೆನಿಸಿಯೆಕೊಳ್ಳದಿ 
| ಹುದೆ ಚೂಡಾರತ್ನ (ನೀತಿಸಾ. ೧೯೦). [ಅಟ್‌ + ಆಳ್ಗ್‌] 
| ಅಬಿಕಿಯಿಸು, ಅಳಿಯಿಸು, ಅಳಿಸ್ಕು (ಕ್ರಿ). ಕೆಡಿಸು; ನಾಶಮಾಡು; 
ಹಾಳುಮಾಡು ; ಒರಸು: ಅಟ'ಯಿಸು - ಲಯೇ ೫ (ಶಮಧಾ) ; 
ಪೆಸರ್ಗೊಳೆ ಪಾಪಮನುಆಕಯಲ:ಯಿಸುಗುಂ (ಚಾವುಂಪು. ೩-೧೩). 
ಅಳಿಯಿಸು : ಕುತ್ತಮೆಲ್ಲಮನಳಿಯಿಪ ಮರ್ದುಗಿಡುಗಳಿಂ (ಅದ್ಭು ತ. 
೧-೫); ಈ ಜಗವನಳಿಯಿಸಿ ಹೂವ ಸೌರಭ್ಯವುಳಿಯಿಸಿ (ಬಾಸಿಗ.೧೬-೫). 
ಅಳಿಸು : ಹಣೆಯೊಳು ಬರೆದುದನಳಿಸಲಶಕ್ತರು (ಇಂಚಾಪ. ೧೪೫-೧೨). 
ಅಳಿಸಿಹೋಗು- ಒರಸಿಹೋಗು; ಕೆಟ್ಟುಹೋಗು; ನಾಶ 
ವಾಗು: ಗಂಟಲಿನಿಂದ ರೋಗಾಣುಗಳು ಸಂಪೂರ್ಣವಾಗಿ ಅಳಿಸಿಹೋಗು 
ವವರೆಗೆ ರೋಗಿಯನ್ನು ಪ್ರತ್ಕೇಕವಾಗಿಟ್ಟರಬೇಕು (ಕಲರೋ. ೨೪). 
| [ಅಚ್ಚು + -ಇಸ್ಕು] 
ಅಜಕಿಯೊೂರ್‌, ಅಳಿಯೂರು (ನಾ). ಸಣ್ಣಹಳ್ಳಿ ; ಕುಗ್ರಾಮ: ಸರ್ವ 
ನಿನೇದಕಮೆಂಬ ಯಜ್ಞಮಂಕ್ಷಿತಿ ಫೊಗಬ್ಬಿನ್ನಮಿತ್ತು ಗುರುದಕ್ಷಿಣೆಯಾಗಿಕೆ 
ಕಶ್ಶಪಪ್ರ ಜಾಪತಿಗೆ ಸಮುದ್ರಮುದ್ರಿತ ಧರಿತ್ರಿಯನೊಂದಲಯೂರನೀನ 
ವೋಲ್‌ (ಪಂಸಭಾ. ೨-೪೫) ; ಚಲಮನೆ ಪೇಟಿಕ್ಟೊಡಯ್ವರುಮನಯ್ದಚಕ 
ಯೂರೊಳೆ ಬಾಲಸೆಂದು ಮುಂಬಲಿಬಲಸೂದನಂ ನುಡಿಯೆಯುಂ ಕುಡ 
ದಿರ್ದುದೆ ಪೇಟ್ಗುಂ (ಪಂಪಭಾ. ೧೨-೪೮). ಅಳಿಯೂರು ; ಅಳಿಯೂರ 
ತಳವಾರ ಕಳೆಯುಳ್ಳೆ ಸೂಳೆಯು ಹೊಳಲಸುಂಕಿಗನು ಹಳೆನಾಯಿ 
ಯಾಚಕನು ತೊಲಗುವನರಲ್ಲ (ಸರ್ವಜ್ಞ. ೧೫೧೩). [ಅಟ್ಕ್‌* ಊರ್ಟ್‌) 
30 ಅಟೀಯೊಡಲ್‌ (ನಾ). ನಶ್ವರವಾದ ದೇಹ: ಅಲ್‌ ಯೊಡಲಂ 
ನಂಬದೆ ಮಿಗೆಯಲ3ಸೊಗಮಂ ಪಗೆಯ ಕಂಡ ತೆಜದಿಂ ಕಾಣುತ್ತೆ 
(ಧರ್ಮಾಮೃ. ೩-೨೭೮) ; ಅಚ್‌ಯೊಡಲೆಂಬ ಮಣ್ಯಮಜಕಿಗೋಟಿಯೊ 
| ಳಿಂದ್ರಿಯ ದುಃಪರಿಗ್ರಹಂಗಳನೊಳಕೊಂಡು (ಸಮಪ. ೧೫-೨೬). 
[ಅಸ್ಕಿ + ಒಡಲ್‌] 
ಅಜಕಯೋಲೆ (ನಾ). ಅಲ್ಪವಾದ ಪತ್ರ: ನಿಜಾಜ್ಞೆಯನಾಂತೊಂದಲಕಿ 
ಯೋಲೆಗೇದೊರೆಯರುಂ ಮೂವಿಟ್ಟಗಂ ಪೂಣರ್ಹಿ (ಶಾಂತಿಪು. ೯-೨). 
[ಅಟ್‌ * ಓಲೆ] 
ಅಟಂರಕ್ಕ್‌ಸ (ನಾ). ನೀಚನಾದ ರಾಕ್ಷಸ: ಕೇಳಾ ಅಟ:ರಕ್ಕಸರ ಪುಟ್ಟಂ 
(ಉಾಮಾಶ್ವ. ೧೨-೨೫). [ಅಲ್ಕಾ * ರಕ್ಕಸ] 
ಅಆಟಂವಗ್ಗೆ (ನಾ). ಅಲ್ಪನಾದ ಶತ್ರು: ಆಅಮಗನಿರ್ಕರ್ಜುನನಿರ್ಕಟಃ 
ಕೆಯ ಮಾದ್ರೀಸುತರ್ಕಳಿರ್ಕಟವಗೆಯಂ ಪಅಃಪಡಿಸಲ್ಕೈ ಹಲಾಯುಧ 
ನೆಜ್‌ದಿರ್ದವಪೆನೆನಗೆ ತೋ ಬಿಡು ಕೌರವನಂ (ಗದಾಯು. ೭-೬೧). 
[ ಅಲ್ಕಾ + ಪಗ್ಮೆ] 
ಅಟಾವಗ್ಮೆ (ನಾ). ಹೀನವಾದ ಯೋಚನೆ; ಅಲ್ಪವಾದ ಬಗೆ: 
ಇನ್ನಾದೊಡಂ ಸರಂದೋಣತ ನರಿಯಂ ಬರಿಸಿ ತಿಂಬೆನೆಂಬಆಿವಗೆಯಂ 
ಬೇಡರಂತೆ ಬಗೆದು (ಪಂಚತಂ. ೩೮-೧೮). [ಅಲ್ಕಾ + ಬಗ್ಗೆ] 


10 


15 


20 


“| 


35 | 
ಕ 
| 


45 


ಅಐಕಿವಗ್ಗು 


ಅಟಕಿವಗ್ಗು (ನಾ). ದೌರ್ಭಾಗ್ಯ; ದುರದೃಷ್ಟ: ತುರಿಸದೆ ಕಾದಿ 
ಗೆಲ್ಲು ಹೆಯಮಂ ತಾರದುಟಃದೆನಾಡೊಡೆ ಶ್ರೀರಾಮರಂ ಮೊಕ್ಕಳಂ 
ತನ್ನೊಂದು ಹಂಹದಚಿಿವಗ್ಗಿ ನ ಬೆಸಗೆಯ್ಮೆಯಿಂ ತೆಗಟ್ಟಿ ಕೀಟನ ದುರ್ಗತಿ 
ಗಿಟ್‌ವೆಂ (ರಾಮಾಶ್ಚ. ೧೧೧-೧೮). [ಅಲ್ಯಿ * ಬಗ್ಗು] | 

ಅಲೀವಡೆ (ನಾ). ನೀಚವಾದ ಪಡೆ; ಕ್ರುದ್ರವಾದ ಸೈನ್ಯ: ನಡೆ | 
ಮಾಡಮನಡರ್ದು ಹಯಮನುಯ್ವ ಮರ್ಬಿಗನಂ ತಣುಬಿ | 
ಬಜಃಕೆಯ್ಯ ಪವಣರಾಯನ ಕಟ್ಟಾಣತಿಯಂ ಪಾರುತಿರ್ಪುದುಂ (ರಾಮಾಶ್ವ. | 
೧೧0-೧೮). [ಅಲ್‌ * ಪಡ್ಲೆ] 

ಆಲವಡೆಮಾತು (ನಾ). ಅಪಕೀರ್ತಿಯ ಮಾತು; 1 
ವೃತ್ತಾಂತ: ಜಸಮದೊಂದೆ ಕಿಡದದನಾಂ ಬಲ್ವಿಡಿವಿಡಿದು ನೆಗಲಕ್ಸಿನುಲ 
ವಟ್‌ವಡೆ ಮಾತಂ ಮಾಡಿ ನೀನೆ ಕೆಮ್ಮನೆ ನುಡಿವಯ್‌ (ಪಂಪಭಾ. 

[ಅಲಿ + ಪಡೆಮಾತು] 

ಅಲಾವಲ್‌ "ಅಟ? ಪರಾ. 

ಅಲಾವಾಡೆ (ನಾ). - ಅಟಿಕಿಯೂರ್‌ : ಆಯ್ದಲವಾಡದೊಳಯ್ವರುಮಂ 
ನೀಂ ಕೂರ್ತಿರಿಸೆಂದೊಡಮೆಂತುಮೇಗೆಯ್ದುಮದೊಲ್ಲದ ಕಾರಣದಿಂದಂ 
ನೋಡಿನಿತಾದುದು (ಸಂಪಭಾ. ೧೩-೮೬). [ಅಲಿ * ಬಾಡ] 

ಅಲಂವಾದ (ನಾ). ೧. ಅತಿಕ್ರಮ; ಮಾರಿನಡೆಯುವುದು: ಅತಿಪಾತಂ, 
ಅಟಾವಾಡಂ (ಶಬ್ದಾನು. ೧೪೦ ವ್ಯಾಖ್ಯಾ). ೨. ಕಳೆದುಹೋಗುವುದು. 
೩. ಸಂಭವಿಸುವುದು. ೪. ಸುರಿಯುವುದು. (ಆ ಸಂ. ಅತಿಪಾತ] 

ಅಲಿವಾನಿಸ "ಅಲೀಮಾನಸ' ನೋ. 

ಅಲವಿಧಿ (ನಾ). ದುರದೃಷ್ಟ; ದೌರ್ಭಾಗ್ಯ: ಗಾಂಪು ಪಡಿಕುಮಲಾ 
ವಿಧಿಯಆಕಿವನಗಲ್ಬುಗುಂ (ಕುಅಳ್‌. ೧-೩೮-೨). [ಆಲಸಿ + ವಿಧಿ) 

ಅಟಾವು, ಅಳಿವ್ಳು, ಅಟಾಬು (ನಾ). ೧. ವಿನಾಶ; ಕೇಡು: ಊರಲಾ 
ವಿನೊಳ್‌ (ಮೈಆರಿ. ೧೯೩೭, ೨೧-೯ ; 896); ಪಯ ಧರಾತಳಮಂ ಗುಣ 
ದಟ ವನೊಡಂಬಡದ ಕಾಮದಂಗೀಯದದರ್ಕಳಿಪೆ ದೆಸೆಗಳ್ಗಿ ಕೆಮ್ಮನೆ 
ಮೊಲಗುವಿರೇಂ ಮೊಲಗಿದಂತೆ ಕೊಳ್ಳುವೆ ಮಲಕಿಗಳ್‌ (ಕಾವ್ಯಸಾ. ೪೩೭ 
ಶೂದ್ರಕ). ೨. ಸಾವು: ಎನ್ನ ತನೂಜನಾಳ್ವಸಾಮಿಗಮಲ್‌ವಾಗೆ ಶೋಕ 
ರಸಮಿರ್ಮಡಿಸಿತ್ತು (ಪಂಪಭಾ. ೧೩-೧೦೬) ; ಏಪಡೆಮೂತೀ ಜಗದೊಳ್‌ 
ಕೋಪನನಂ ಪಾಪರೂಪನಂ ನಂಬಿದವಂಗಾಪತ್ತಲುವವಿವೇಕೆ ಮನಸ್ತಾಪ 
ಪರಂಪರೆಗಳೆಂಬಿವಕ್ಕುಮುನೋಘಂ (ಪಂಚತಂ. ೧೧೪-೧೦). ಅಳಿವು, : 
೧. ಹಿಸುಣು ಧರ್ಮದ್ರೋಹ ರುಜೆ ಕೈಮಸಕವಳಿವನ್ಮಾಯವನೆಂಬಿವಟಕಿಸಕ 
ಹೊದ್ದದಯೋದಧಿಪನ ಧರಣೀತಳಾಗ್ರದಲಿ (ತೊರರಾ. ೧-೩-೨೭). 
೨. ಬೆಳಗವರ್ತ್ತಿಯದಾ . . . ಮೇಲೆ ಧಾಳಿಯನಿಟ್ಟಿಳೆವರಿದು ಪಲರಳಿ 
ವಿನಲು ತನ್ನ ಪಂಚ್ಛೇದಿಸಿ (ಎಕ. ೪11, ಶಿವಮೊ. ೫೬-೨೫; 1125); 
ದುಷ್ಟಚಮೂರು ಚಪ್ಪರಿಸಿದುದೊ ಕೆಡೆದನೊ ಹಳ್ಳಕೊಳ್ಳದಲಿ ನೀರೊಳಗೆ 
ಜಾಅದನೊ ಮೇಣುಗ್ರೋರಗನೊಳಳಿವಾಯ್ತೊ (ತೊರರಾ. ೨-೫-೨೧). 
೩. ಜೀರ್ಣವಾಗಿರುವಿಕೆ; ಶೈಥಿಲ್ಯ: ಹೊಸಕೆಆಕಿಯ ಕಟ್ಟಸಿ ತೂಬ 
ನಿಕ್ಕಿಸಿ ಭೂಮಿಯಂ ತಿಟ್ತಿ ಸೋಮೇಶ್ವರ ದೇವರ ದೇಗುಲವ ಅಳಿವಂ 
ಸೋದಿಸಿ ಸೊತೆಯನಿಕ್ಕಿಸಲ್‌ (ಎಕ. ೫, ಚಿಂತಾಮ. ೩೦-೧೧ ; 1047). 
ಅಜಬು: ೧, ನಿನ್ನಿಯಕೊರನ್ತೀಯರಸರ ಮಕ್ಕಳ್ನಾಲ್ನಾರ್ವರು ನೆಲ 
ದಟಿಬಿನೊಳ್‌ ಕಾದಿ ಸತ್ತ(ರ್‌) (ಎಕ. 1೪, ಹೆಗ್ಗಡೆ. ೧೧೬-೧೦ ; 930). 

[ಆಟ್ಯಾ + -ವು.1/ತನಿ. ಅಲುವು ಇ ಕೆಟ್ಟಿ ಕಾರ್ಯ ; ತುಳು. ಅಲಿವು) 

ಅಲಾನೆಜ್ಞ (ನಾ). ಕುತ್ಸಿತನಾದ ವೈದ್ಯ; ಅಲ್ಪನಾದ ವೈದ್ಯ : 
ಆಧರಾಮೃತಸೇವನೆಯಿಂದೆ ಹಿತ್ತಂ. .. ಪೋಗುಗುಂ ಕಫಮದಲ:ನೆಜ್ಞರ 
ಪೇಟ್ಜ ಶುಂಠಿ ಪಿಪ್ರಲಿ ಮೆಣಸೇಂ ಶ್ರಿದೋಷಹರಣಕ್ಕಬಲಾಜನ ಸೇವೆ 
ಸಾಲದೆ (ಸೂಕ್ತಿ ಸು. ೧೪-೪). [ಅಸ್ಸಿ * ಬೆಜ್ಜ] 


೧೨-೧೮೧). 


ಮಾ ನಾ 


5 


20 


30 


35 


40 


45 


ಜಜಗಿ 


ಅಲ್ಕಟ್ಟ 


ಅಲಾವೆಣ್‌, ಅಳಿವೆಣ್‌(ನಾ). ಹೀನಸ್ವಭಾವದ ಹೆಂಗಸು; ನೀಚಸ್ರ್ರೀ: 
“ಅಚುವೆಣ್ಣೆಂದು ಆಲ್ಬಸ್ತ್ರೀ ? (ಕಶಸಾ. ೧೮-೩೭೦) ; ಅಟಾವೆಣ್ನಾದೊಡ 
ಮೊಂದೆರಲ್ಲಿ ವಸವೊಂದಾಗಿರ್ದವಂ ಕಟ್‌ದಂದು (ಪಂರಾಮಾ. ೬-೬೯). 
ಅಳಿವೆಣ್‌ : « ಅಳಿನೆಣ್ಣೆನಲ್‌ ಕುತ್ಪಿತಸ್ತ್ರೀಯಕ್ಕುಂ” (ಕಶರ. ೮). 

ಅಲರಿವೆಂಡಿರ್‌ - ಕೆಟ್ಟಹೆಂಗಸರು ; ದುಷ್ಪಸ್ತ್ರೀಯರು: ಕಸವರ 

ದಾಸೆಯಿಂ ಪದಪುಡದೋರ್ಪಟಾವೆಂಡಿರ ನ ಲ್ಕೆ ಯೆಂದು ಭಾವಿಸದಿರು 
(ಕಾವ್ಯಾವ. ೩೦೪) ; ನಾನೆಂದುಮ್‌, ಅಟಾವೆಂಡಿರನ್‌ ನನ್ನ ಮಕ್ಕಳ್ಳಿ 
ತಾಳೆನ್‌ (ಅಂತಿಗೊ. ೫೪೭). [ಅಟಿ + ಪೆಣ್‌] 

ಅಲಟವೆಸನ (ನಾ). ಹೀನವಾದ ಕೆಲಸ; ಕೆಟ್ಟ ಕೆಲಸ: ಪೆಸಕೊಳ್‌ 
ಸೈರಂಧಿ)ಯೆನಟ?ವೆ [ಪಾಠಾಂ. ವ]ಸನದ ದೆಸೆಯಜಯೆಂ (ಪಂಪಭಾ. 
೮-೫೭). [ಅಟ್ಟು + ಬೆಸನ] 

ಅಲ ವೊಡಲ (ನಾ). ವ್ಯರ್ಥವಾದ ದೇಹವುಳ್ಳವನು; ಹೀನ 
ಮನುಷ್ಯ; ನೀಚ: ಪೆತ್ತ ಕೊಡಗೂಸಂ ಪಣಕೆ ಮಾಜಾಡಿ ಒಡೆಲಂ 
ಪೊರೆವಟಿಿವೊಡಲಿ[ಲ3 0ಗೆ. .. ಬೊಮ್ಮವೊಲೆಯಂಗೆ (ರಾಮಾ ಶ್ವ. 
೭೪-೩). [ಅಲಿ * ಒಡಲ್‌ + -ಅ,] 

ಅಲಾ ವೊನ್‌ "ಅಟಿ? ಪರಾ. 

ಅಟಶಿಸು, ಅಳಿಸು (ಕ್ರಿ). ಅಳುವಂತೆ ಮಾಡು; ದುಃಖಪಡಿಸು: 
ಅಶ್ವಕಂಠಮಥನಾಂಕಿತ ಸೂಕ್ತಿಯನಾರ ಮುಂತೆ ಕೇಳಿಸಿದಸಿರಿನ್ನೈನುತ್ತ 
ಅಸಿದಂ ಪರಿಪಾಠಕ ಕೀರಜಾಳಮಂ (ವರ್ಧಪು. ೯-೬೯). ಅಳಿಸ್ಕು : 
ಶೋಕಂ ದಳವೇಖತೆ ಮಾಣುತೆ ಸಂದಣಿಸುತ್ತಳಿಸಿತಸ್ತರತಿಯಂ ರತಿಯಂ 
(ಗಿರಿಕ. ೮-೫೬) ; ಅಳುವವರ ನಗಿಸುವುದು ನಗುವವರನಳಿಸುವುದು 
ಗೆಲಿದವರ ಸೋಲಿಸಿ ಗೆಲಿಸುವುದು ಸೋತವರನೀ ವಿಪರೀತ ಗತಿ ವಿಧಿಗೆ 
(ಕುವ್ಯಾಕ. ೧೨-೩). [ಅಯ್‌ + -ಇಸ್ಕು] 

ಅಟಸುಖ (ನಾ). ತುಚ್ಛವಾದ ಸುಖ; ಅಲ್ಪಸುಖ: ಪೆಅವರಲ 
ಸುಖಮಂ ಮನದೊಳ್‌ ಮಆಕಿದುಂ ಚಿಂತಿಸದೆ (ಧರ್ಮಾಮೃ. ೩-೨೭೪). 

(ಅಲ್ಕಾ * ಸುಖ] 

ಅಲಸೊಗ (ನಾ). - ಅಟೀಸುಖ : ಅಟಿಯೊಡಲಂ ನಂಬದೆ ಮಿಗೆ 
ಯಟಸೊಗಮಂ ಪಗೆಯ ಕಂಡ ತೆಜದಿಂ ಕಾಣುತ್ತ (ಧ ಮಾ ಮೃ. 
೩-೨೭೮). [ಅಲ್ಕ್ಕಾ+ ಸೊಗ] 

ಅಲ್ಲು "ಅಟ ನೋ. 

ಅಲ್ಲು "ಅಟ್ಯ್‌' ನೋ. 

ಅಯುಗೆ (ನಾ). ಒಬ್ಬಾತನ ಹೆಸರು (?): ನಾಲ್ಕುಂ ಸೀಮೆಯ ಸ್ಥಳದ 
ಮಗಿಲೊಳಗೆ ಅಟುಗಯಿವರ ಮನೆ ಮಗಿಲಹೊಣಗೆ ಇಕ್ಕೆ ಯ್ಕಿಮನೆ 
ಅಕ್ಷೀಣಿ ಆ ಗಾಮಿ ಸಹಿತ. .. ಆಗ್ರಾಮೇಶ್ವರ ದೇವರಿಗೆ ಕ್ರಯದಾನವಾಗಿ 
ಕೊಟ್ಟರು (ಕಕುಲ. ೪೧೦-೭೧; 1198). [?] 

ಅಟಯುಗು "ಅಲ್ಲು? ನೋ. 

ಅಲಟುಹೆ (ನಾ). ರೋದನ; ಅಳುವಿಕೆ: ಅರಣ್ಕರುದಿತಂ - ಅಡವಿ 
ಯೊಳಟುಹವುಂ (ಪಂಚತಂ. ೧೩೬-೮) ; ನೀರೊಳಗಣ ಪ್ರತಿರೂಪುಗಳ್‌ 
ನುಡಿಹ ಅಲ್ಲಾ ಅದಜಲ್ಲಿ ಒಜಲುಹ ಹಾರೈಸಿ ಪಾಡುಹ ಅಟುಹ ಈ 
ವಿಕಾರಂಗಳಿಂದೆ ಅದೇ ಶಮಂ ಮಾರಿಯಟ್ಟ ಅಲೆದು ಕಿಡಿಸುವುದು 
(ಲೋಕೋಪ. ೪-೫೦ ಟೀಕೆ). [ಅಲ್ಲು (ಆ ಅರ) * -ಹ್ಯ (ಆ-ಪ್ಮ)) 

ಅಲೆ (ನಾ). ಎ ಅಣೆ (?) : ದೋ [ದೊ]ಣಿಯ ಅಟಕಿ ಆಲುಕುರ ಕೆಜಕಿ 
(ue. XIV, ೨೩೩-೬೦; ೯ನೆಯ ಶತ). [) 

ಅಟ್ಯಿಜ್ಮ, ಅಕ್ಕಜ್ಮ, ಅಳ್ಳಜ (ನಾ). ಹೊಟ್ಟಿ ಕಿಚ್ಚು; ಕರುಬು; 
ಅಸೂಯೆ: “ಅಟ್ಕಜಮೆಂದುಂ ಕಜುಂಬೆಂದುಂ ಅಸೂಯೆ” (ಕಶಸಾ. 
೨೨-೪೬೭) : ಅಲ್ಪ್ಯಜದಿಂದೆ ಪುಟ್ಟುವುದದವಟಲ್‌ (ನೀತಿಮಂ. ೭-೧೨೪). 


ಅಣೃೈಜ್ಯ ೫೫೨ ಅಲ್ಕಯ್‌, 


ಅಕ್ಕೆಜ: “ಕೇಣಂ, ಮಚ್ಚರಂ-- ಈ ೨ ಮತ್ಸರಂ, ಅಕ್ಕಜ [ವಾಠಾಂ- 
ಟಾ]ಮೆಂದು ಅದಜ ಭೇದಂ (ಕಶಸಾ. ೨೨-೪೫೭, ೪೫೮), “ಕಟು 
ಬಕ್ಕಜಮೆಂದಸೂಯೆಯಕ್ಕುಂ? (ಕನಿಕಂ. ೧೯೬) ; ಅಂಬುಜದಳಲೋಲ 
ಲೋಚನೆಯರೆಂಬೆಳವಳ್ಳಿ ಗಳಂ ಕಡಂಗಿಯಕ್ಕಜದಿನಡಂಗಿಸುತ್ತೆ ಮುನಿ 
ಶಾಂತಿಜಳೌಘಮನೀಂಟುತೈದೆ ಯತ್ತಿಜರೆರ್ದೆಬೆಂಚೆಯಂ ಮಿಗೆ ಕಲಂಕುತೆ | 5| 
ಬಂದುದು ದೈತ್ಯಕುಂಜರಂ (ಉದ್ಭಟ. ೪-೬೪); ಜೂಜಿನಲಕ್ಕ ಜವಮಾಡಿದೆ 
ಯಲಾ ಮಾನಿನಿಯ ಮುಡಿನಿಡಿದು (ಕು ವ್ಯಾ ಕ. ೧೯-೫೦). ಅಳ್ಳೈಜ : | 
ಒಂದಜಮೇಲೊಂದಳ್ಳೆ ಜಮಂ ಪುಟ್ಟ ಪುವು (ಅದ್ಭುತ. ೮-೨೩); ಭುಜ 
ಬಲಮುಂಟಿಮಗೆಂದಳ್ಳೆ ಜದಿಂ ನೃ ಪನೀತಿದಪ್ಪಿ ತೊಡರ್ದೊಡೆ ಸಖರೊಳ್‌ | 
(ಚಂದ್ರಭ್ಯು. ಇರಾ) [10 
(2-1 ತಮಿ. ಅಅಆಕ್ವಿ: ಕೋಪ, ಹೊಟ್ಟಿ ಕಚ್ಚು ; ಅಣುಕ್ಕ ಜು, | 
ಅಟುಕ್ಕಾಜು - ಹೊಟ್ಟಿ ಕಿಚ್ಚು] 
ಅಲ್ಕಿಜೃ, ಅಕ್ಕಜ್ಯ, ಅಕ್ಕದ (ನಾ). ಆಶ್ಚರ್ಯ; ಸೋಜಿಗ; 
ಬೆರಗು : ತನ್ನ ತೊಡಂಕದೈದೆ ನೂರ್ಮಡಿ ಮನದೊಳ್‌' ಪಳಂಚಲೆಯೆ 


ಅಬ್ಯಿಮೆವೆಯು (ಕ್ರಿ). - ಅಟ್ಟಿಮೆವಡು : ಒಂದೆ ಕೋರಕಡೊಳಲೃಮೆ 
ವೆತ್ತವಚತ್ತು ಲಂಘನಂಗೆಯ್ವುದುಮಾದುದಾ ಮಧುಪಕೀರಪಿಕಾಳಿಗೆ 
ನಂದನಂಗಳೊಳ್‌ (ಶಾಂತಿಪು. ೧-೬೩). [ಅಲ್ಪಮ + ಪೆಯ್ಮು) 

| ಅಬ್ಜಿನೆ (ನಾ). ಸಾಮರ್ಥ್ಯ ; ಪರಾಕ್ರಮ : “ಅಜ್ಜವೆಯೆನಲ್ಯೆ ತಾನಳ 
ರೀ ೫ (ಕರ್ಣಾನಿ. ೭೫). [?) 

' ಅಬ್ಭ್ಯಯ್‌್‌, ಅಕ್ಕುಟ್ಟು, ಅಳ್ಳರು, (ಕ್ರಿ). ಪ್ರೀತಿಸು; ವಿಶ್ವಾಸತೋರು; 
ಅಟ್ಟಲದು, ಅಟ್ಟ್ಛಿರ್ತು (ಭೂತಕೃ): ಕೊಂಗನಾಡೆಲ್ಬತ್ತುಂ ದಯೆ 
ಗೆಯ್ದನಟ್ಛಿ ಆದು ಕಲ್ನಾಟನ್ನುಗೋವಿನ್ದರ (ಎಕ. ೩1೪, ಎಡತೊ. ೩೧-೧೦; 
900) ; ಸರ್ವಬಾಧಾಪರಿಹಾರಂ ಅಟ್ಕರ್ತುಗೊಟ್ಟಿಂ (ಎಕ. 111, ನಂಜನ. 
೧೨೨-೧೬ ; ?) ; ರಾಜತಾದ್ರೀಂದ್ರ ಶೋಭಾವಿಭವಕ್ಕಟ್ಟರ್ತು ತತ್ಸರ್ವತ 

|. ೩ಿಕಟವನೋಪಾಂತದೊಳ" ಬೀಡುಬಿಟ್ಟ ಂ (ಆದಿವು. ೧೩-೭೮) ; ನಾಡವ 

| ರೆಲ್ಲಂ ನೆಜಕಿದುಂ ನೀಡಿರದಬ್ಬರ್ತು ಭಕ್ತಿಪೂರ್ವಕದಿಂ ಕೊಂಡಾಡೆ ಗುರು 

ವೆಂದು (ಧರ್ಮಾಮೃ. ೪-೧೯೨). ಅಕ್ಕಣ್ಮು : ಅಜಕಿಯರೇ ಮುನಿ 

|. ಮುಖ್ಯರೆಲ್ಲವ ತೊಜದು ನೀನೇ ಗತಿಯೆನುತ್ತಕ್ಕಟುತು ಹೃದಯಸರೋಜ 

ಡಕ್ಕೆ ಯೊಳಟ್ಟ ಜವಾಗೆಯಾಡಿದಳ್‌ (ಸಂ ಪಭಾ. ೪-೯೦). ಅಕ್ಕಜ್ಮ : || ದಲಿ ನಿಜಪಾದಪಂಕಜವ ಸೆಆಕೆವಿಡಿದು ಸಂಸಾರ ದುಃಖವ ಮಜಕಿವರು 
೫೬ನೆಯ ಪುಟವನ್ನು ನೋಡಿ. ಅಕ್ಕದ : ಅಜೇಯರತುಳ ವಿಕ್ರಮಿ | (ನಿಭಾಗ. ೧೦-೨೫-೪೩). ಅಳ್ಕರು, : ಅಳ್ಳರದ ನೀಂ ಬರ್ದುಂಕಿದೊಡೇಂ 

ಗಳ... ಆಯೆರಡುಂ ಬಲಮದಿರಲ್‌' ವಿದ್ಯಾಸಾಯಕಮಂ ತೊಟ್ಟಿ | ಸತ್ತೊಡೇಂ (ಸಂಸಪ. ೨೯-೧). 

I 
| 
| 


ಚ್ಛಾಡುವೆನೆನುತಾಯತಮಾದರ್‌ ಮೇಲಣ ಸುರತತಿಯಕ್ಕದಗೊಂಬಂತೆ ಅಲ್ಕರ್ತಂ ಇ ಪ್ರೀತಿಸಿದವನು: “ಅಟ್ಕರ್ತಂ ಪ್ರೀತಿವಟ್ಟನ್‌ ” 
(ಜಯಕಾ. ೭-೧೩). | (ಕರ್ಣಾನಿ. ೭೫). ಅಟ್ಯರ್ತಳ್‌ ಎ ಪ್ರೀತಿಸಟ್ಟವಳು ; ಒಲಿದವಳು: 
4ಅಟ್ಚರ್ತಳ್‌ ಗುಣಕಣುಗೊಂಡಳ್‌ ಸಲೆಕೂರ್ತಳ್‌ .. . ಒಲಿದವ 
ಳಕ್ಕುಂ ” (ಕನಿಕಂ. ೧೬೦) ; “ ಅಟ್ಚರ್ತಳೆಂದೊಡೆ ಮೇಣೊರಲ್ಲಳೆಂಬೀ 
ಪೆಸರ್‌ ಕೊರ್ತಳ್ಲಿ ತಾನೆನಿಕು? (ಕಬ್ಬಿಕ್ಕೆ. ೧೭೦). 
[ಅಟ್ಕು? + ಆಜ್‌?) 
ಅಬ್ಕಿಲ್‌,, ಅಕ್ಕರ್‌, ಅಕ್ಕರ, ಅಕ್ಕರು, ಅಕ್ಕರೆ, ಅಕ್ಕಲ್‌, ಅಕ್ಕ, 
ಅಕ್ಕಟ್ಟು, ಅಕ್ಕಆಕ್ಕಿ ಅರ್ಕಯ್ಯ ಅಳ್ಳರ್ಕು, ಅಳ್ಳರೆ, ಅಳ್ಳಲ್ಕು 
(|. ಅಟ್ಟಿಟು (ನಾ). ಪ್ರೀತಿ; ಆವರ: “ಅಟ್ಟಿ ಜು- ಪ್ರೇಮ್ಣಿ? (ಶಮಧಾ. 
| ನ) ; ಸಯ್ಬಿದೇಂ ಸಂಭವಿಸಿತೊ ನಮಗಪ ಚ್ಚ ಜಿಂ. ಗಂಗೆ ತೆಂಕಣ್ಣಿದಿರಂ 
| ಬನ್ನಿಬ್ಬುದೆಂಬನ್ತ ತಿ ಬಹಳ ಜಳನ್ನಿ ೀವಳನ್ಟಾ ಸಮುದ್ರ ೦ (ಎಕ. ೫, 
| ಮುಳಬಾ. ೩೮-೨೪ ; 890); ಆಟ್ಮ್ರಜಕೊಳ್ಳ ಹ ಮೈಯ್ಯೆಲ್ಲಂ 
| ದಿಟ್ಟಗಳಾಡೊಡಿಂದ್ರನೆನಿಸಲ್ಯಾರ್ತಂ ಮಹೇಂದ್ರಾಂತಕಂ (ಕಾವ್ಯಸಾ. 
| ೫೫೧ ಶೂದ್ರಕ) ; ಧನುರ್ದಂಡ ಟಿಂಕಾರಮುಂ ಕೇಳಲುಮಲಟ್ಕರ್ಪೆರ್ಚೆ 
'ಇನಿದುಣಲಲ್ಕಮೆಯಕ್ಕುಮೆ ತನುವಿಂಗೆ ವಿರುದ್ಧಮುಂಡೊಡಟ್ಕಮೆ| | (ಶಾಂತಿಪು. ೭-೩೭); ಅಟ್ಕ್ಯಆನಿಂ ಕೈಕೊಳ್ಳುದೆಂದಾತ್ಮಜೆಯನೊಲವಿನಿಂ 
| (3 
ಯೆಕ್ಕೂಂ (ಜೀವಸಂ. ೧೨-೨೧) ; ಗಟನೆ ಕೊಳೆ ಕಡುಗಂಪಿನೊಳಟ್ಟ | ದಿತ್ತು ಸಾಕ್ಷ ಕ ಕೈನೀರೆಜಕೆದಂ ಗಂಧರ್ವರಾಜಂ (ಕಾದಂಉ. ೮೧೦) ; 
| 
| 
| 
| 
| 
| 
| 


[. / ತೆಲು. ಅಕ್ಕಜ; ಕುಣ. ಅಕಜಕ ಆನ - ಭಯಾಶ್ಚರ್ಮಗಳಿಂದ |20 

ಮೂಕನಾಗು] | 

ಅಟ್ಟಿ ಜಂಬಡು, ಅಳ್ಳಜಂಬಡು (ಕ್ರಿ). ಅಸೂಯೆಪಡು ; ಕರುಬು; | 
ಹೊಟ್ಟಿ ಕಿಚ್ಚುವಡು : “ಅಟ [ಪಾಠಾಂ. ಳೈ] ಜಂಬಡು - ಅಸೂಯಾ 
ಯಾಂ? (ಶಮಧಾ). ಅಳ್ಳೆ ಜಂಬಡು : ವಸಿಷ್ಮಮುನಿನರನನುಳಿದೆನ್ನೆ 
ಡೆಗೆ ಬಂದನೆಂದಳ್ಳೆ ಜಂಬಟ್ಟು ಕೇಳ್‌ ಶಕ್ರಪದಮಂ ಭರದಿಂದೆ ಕುಡುವುದೇ |25 
ನಚ್ಚರಿ. . . ಬಾರೆನುತ್ತೆ (ಪಾಸೋಪು. ೮-೪೦); ಆಂತಿಯ್ಮಲೊಡಮಳ್ಳೆ 
ಜಂಬಟ್ಟು ಕರಿಯ ಕೇಶವಂ ತಾಳಿ... ನಿಂದೆಜಗಿ ಕರಂಗಳಂ ಮುಗಿದು 
(ನೃಷವಿ. ೮-೩ ನ). [ಆಟ್ಚೈಜ್ಯ * ಪಡು] 


ಜ 

ಕ” 

ಅಬ್ಯಮೆ, ಅಕ್ಕಮೆ, ಅಳ್ಳವೆ, ಅರ್ಕಮೆ, ಅಳ್ಳಮೆ (ನಾ). ಜೀರ್ಣ 
ವಾಗದಿರುವಿಕೆ; ಅಜೀರ್ಣವಾಗಿರುವುದು : “ ಆಟ್ಜಿಮೆ - ಅಜಮೆ” 50 
(ಶಮದ. ಪರಿ. ೧); “ ಅಜವೆಯಬ್ಯ ಮೆಯಜೀರ್ಣಂ? (ಕನಿಕಂ. ೧೯೬); 


ಮೆಗೊಳಗಪ್ಪೆವೆಂದು ಮಧುಪಂಗಳ್‌ (ಸೂಕ್ತಿಸು. ೧೧-೧೪) ; ತೀರಮೆ, ಅಕ್ತರ್‌: ಅಕ್ಕರಿಂದೆನ್ನ ಬೆಸಗೊಂಡರೇನರಿಪುವೆಂ (ವೆಂಕಾರಾ. ೫-೫-೧೩). 
ಅಟ್ಕಮೆ (ಶಮದ. ೨೧೧ ಪ್ರಯೋ). ಅಕ್ಕಮೆ: ಅಕ್ಕಮೆಯಕ್ಕು !951 ಅಕ್ಕೆರೈ: ತೌರುಮನೆಯ ಅದರ ಅಕ್ಕರ ಇಲ್ಲಿ ಮಿಥೈಯಾಗಿತ್ತು 
ಮೆಂಬಂಜಿಕೆಯಿಂ (ನೀತಿವಾ. ೯-೧೨೧). ಅಕ್ಕೈವೈ, : ಆನುಭಾವನಕ್ಕನೆ | (ಜೀವನ. ೧೩). ಅಳ್ಕ್‌ರು: ಉಕ್ಕಿಹರಿಯುವ ಕರುಣೆಯೊರತೆಯನ್ನು 
ಯಾಗದೆ ಚೆಬ್ಬನೆ ಬೆಜಕಿತೆನಯ್ಯ (ಬಸವ. ೨೯೯). ಅರ್ಶೆಮೆ : "ಅರ್ಕ | ಅಕ್ಕರನು ಸ್ನೇಹವನು (ಎಿಸೀಗೀ. ೧೦೮). ಅಕ್ಕೆರೈ : “ಅಕ್ಕರೆಯೆನಲ್‌ 
ಮೆವಡು' ಪರಾ. ಅಳ್ಳಮೆ : ಅಜತಬ್ದಸಂಕುಳಂ ನೀರ ಪರಾಗಮಂ ಪ್ರೀತಿ” (ಕಶರ. ೬); ವೆಂಕಜ್ಜಿಗೆ ಮಕ್ಕಳೆಂದರೆ ಬಲು ಅಕ್ಕರೆ (ತ್ಯಾಗಮ. 
ಕುಡಿದು ಬಂದುಆಕಿಯಳ್ಯ ಮೆಯಾಗೆ ನಾಡೆಯುದ್ದಾರಿಸುವಲ್ಲಿ (ವೀರವಿ. ೧೭೬) ; ಹೆರವರ ಮಕ್ಕಳನ್ನು ಅಷ್ಟೇ ಅಕ್ಕರೆಯಿಂದ ಮುದ್ದಾಡುವುದ 


೬-೮), [ಅಟ್ಟು + ಅನ್ನು] 40 ರಲ್ಲಿಯೇ ಧನ್ಯತೆ ಇದೆ (ಶ್ಯಾಮತಾ. ೨೮) ; ಅಕ್ಕರೆ ಬೆರೆತ ದನಿಯಲ್ಲಿ 
ಅಟ್ಕಮೆವಡು, ಅರ್ಕಮೆವಡು (ಕ್ರಿ). ಅಜೀರ್ಣವಾಗು : ಅಚ್ಛಮೆ ನುಡಿದ (ಹಾಹುತ್ತ. ೭೨). ಅಕ್ಕೇಯ್‌ : ಎನ್ನ ಮನವಿವನೊಳಕ್ಕರ್ವೆರಸು 
-ವಡುಪುವು ಕುಡಿದೊಂದು ಪಣ್ಣ ರಸದೊಳೆ ಗಿಳಿಗಳ (ಪಂಪಭಾ. ಹ ತಿದೆ ರೂಪನುನ್ನಿಸುವೊಡನುಜೆಗೀತಂಗೆ ಪಾಸಟ (ಚೈ ಮಿ ಭಾ. ೩೦-೫೨). 


ಜವನೇನಟ್ಚ ಮೆವಟ್ಟಿ ನೇ (ಕಾವ್ಯಸಾ. ೧೧೨೬). ಅರ್ಕೆಮೆವಡು : ಆ 
ವಿಪ್ರ ಕುಲಲಲಾಮಂ. ದೇವಸಿತೃಪ್ರತತಿ ಹವ್ಮಕನ್ಶಂಗಳನುಣ್ಣಾವಗಮರ್ಕ್ಶ 
ಮೆಸೆಡುವಿನಮಾಧತ್ತು ೯೦ ತತ್ತ ಮಾಜ ಯಜನೈಕರತಂ (ಎಇ. ಹೆ 
೨೮೦-೧೪೯ ; 1077). [ಅಟ್ಛಿಮೆ * ಪಡ್ಮು] 


ಅಕ್ಕ: ಅಕ್ಕಆದಿ ಮೆಲ್ಲನೆ ಕರವ ನೀಡುತ ಪಿಡಿದನಂಚೆಯನು (ನಳಚ. 
೨-೧೬) ; ನಿನಗೆ ನಾನಣ್ಣನೆಂಬಕ್ಕೆಜವಿಲ್ಲ ನೀನನುಜನೆಂಬಕ್ಕಟುಂಟಪ್ಪ 
(ಭರಚ. ೫೧-೧೦೭) ; ರೊಕ್ಕವಿಬ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ಅಕ್ಕಜ 
ನಿರದ ತವರೊರು ಇವು ಮೂರು ದುಕ್ಕ ಕಾಣಯ್ಯ ( ಸರ್ವಜ್ಞ. ೧೬೯೨). 


4s! 


ಅಬ್ಕಿಯಿ ೫೫೩ 
ಅಕ್ಕೇಯಿ: ಮುಕ್ತಾಯಕ್ಕನ ಅಕ್ಕು ಸತೃಕ್ಕನ ಯುಕ್ತಿ (ಅದವ. ೩೯) ;| | 
ಕಲಗೊರಳನಕ್ಕ ಮತತು ಹು ತ ೧-೮೭) ; ಜಿನಮತ | | 
ದೊಳಗುಳ್ಳ ಜಿನಮುನಿಗಳಿಗೆನ್ನಯ ಮನದಕ್ಕಜು ತವಿಪಂತೆ ಮನಮೊಲಿ | | 
ದಾನು ವಂದಿಸುವೆ (ಅಂಜಚ. ಗು ಅಕ್ಕ ಈಕೆ: ಅಜಾಮಿಳ ನಿನ್ನಕ್ಕಜಕೆ 
ಮಗನೆ ಪೇಳೊ (ಪುರಂದ. ೧-೯೨-೨). ಇನು. ತಮ್ಮದೊಂದರ್ಶ್ಯ 
ಆಂದಂ ಪೊಗಳಲ್‌ (ಎಇ. ೫111, ೩೩೦-೮ ; 929) ; ಜಯಸಿಂಘದೇವ 
ನರಪಂ ಕೂಟ್ಲ_ರ್ಕಜತಿಂ ಕೊಟ್ಟೊಡೆ (ಸೌಇಇ. 21-1, ೭೫-೩೩ ; 1042); 
ಬಂಣ್ಣಿಸುತಿರ್ಪ್ರೈದೀ oe ಪಿರಿದರ್ಕಆಸಿಂ ಪ್ರಿಥ್ವಿ(ಥಿವಿ) ಸೆಟ್ಟಿಯನ್‌ 
(ಕಇ. IV, ೧-೪೯ ; 1204); ಶ್ರೀಕಾಂತಾ ಕಾಂತನಾತೊ ಮೇದರಭುವನ 
ದೊಳೊಂದರ್ಕ್ಯಜಕ೦ ಬಯ್ತು ಲ್ಹಾಶಾ. ;?). ಅಳ್ಕರ್ಕು : 
* ಅಳ್ವರೆನೆ ಪಿ ಬತ ೫ (ಕಶರ. ೧೧೭). ಅಳ್ಳೆ ಕೆ: ಅಳ್ಯರೆವೊಗಳ್ಳೆ ತರ 
ಸೊರ್ಕುತೆ ಗ್ರ ಶ್ರೀರಾಮಾ. ಇ ಅಳ್ಳ' ಮಿ: ಟೇಳ್‌ ಚಿಕ್ಕ ದೆಂ| 
ದಳ್ಳೆಆ30 ತೆಗೆಯೆಲ್‌ ಕಚ್ಚ ದೆ(ಸೋಮೇಶ. ಹ ತಂದೆ ಹ ಳ್‌ | 
ತನ್ನು ಮಕ್ಕಳ್ಳೆ ತನಿವಾಲ ತೆಂದಳ್ಕಆ್‌ಂದೆಆಿವ ನಾಳ್ಕೆಯಿಂ (ಚಿ ಬಪು «| 
Me ಅಲ್ಕಿಯಿ “ತಕ್ಕು, ಅಟ್ಕಲ ... -ಈಲ "ಸ್ನೇಹಕ್ಕೆ ಪೆಸರ್‌? 
(ಕಶಸಾ. ೧೯-೩೯೦) ; “ಎಜಕಂ ತಕ್ಕ ಲ್ಯ ಕೂರ್ಪೊಆಲುಂ ಕಾದಲ್ಲೆ | 
ಯೆನ್ನಲಿವು ಸುಸ್ನೇಹಂ ೫ (ಕವಿಕಂ. ೧೭೩); ಕಾಣಿಕೆಯಂ ಕೈಕೊಳ್ವು 
ದೆಂದಟ ಜುಮಿಗೆ ನಲವಿಂ ಬಿನ್ನಸಂಗೆಯ್ದನಾಗಳ್‌ (ದಶಕು. ೭-೧೧೩). 
[ದೇ ॥ ಮಲ. ಅಣುವು; ತುಳು. ಅರ್ಕಮೆ ; ತೆಲು. ಅಕ್ಕಅ] 
ಅಬ್ಬಿಣು "ಅಟ್ಕಟಿಸ್ಕ್‌ ನೋ. 
i ld ಅಕ್ಕಾಡಿಸು (ಕ್ರಿ). ನಾಶಗೊಳಿಸು ; ಧ್ವಂಸಮಾಡು: 
Ate) ತೆತ್ಸೂರ್ಯ ಹಾಸಾಸಿಯಿಂದಿಅದಟ್ಟಾ ಡಿಕಲುಂ 
ಸನ್ನೃಸರನೇಕಾಕ್ಸಾಹಿಣೀಸೇನೆಯಾ ನೆಜಕಿವಂ (ಪಂರಾಮಾ. ಖು] | 
೬. ಲಜ್ಞಾರಸಮನಖ್ಯಾಡಿಸೆ ಕನ್ನೆ (ಜಗನಿ. | 
೧೭-೧೧೧ ವ) ; ಎನ್ನ ಲೇಸನಟ್ಸಾಡಿಪುದರ್ಥಿಯೇ (ಅನಂಪು. ೮-೨೭). |25 
ಅಕ್ಕಾಡಿಸು : ಸೊಕ್ಕಿ ದ ಮರ ಭೂಪರನಕ್ಕಾಡಿಸಿ ತನ್ನ ಕೀರ್ತಿಯಂ | 
ದಿಗ್ವಧುಗಳ್ತಕ್ಕ ೯ಯು. ವಿನೆಗವೆಸೆದಂ (ಎಕ. ೪, ಅರಸೀ. ೧೦೨-೬೦ ; | 
1100) ; ಗೋಪ್ರಜಂಗಳನಿರದಕ್ಕಾಡಿಸಿ ವಿಗ್ರಹಶೀಲಂ ಬೇಡಂ (ಪುಣ್ಯಾಸ್ರ 
೫-೪೦); ವನಿತೆಯರ ಕಡೆಗಣ್ಣನೋಟದಂಬಿನ ಹೊಗರಮೊನೆಯೊಳ 
ಕ್ಯಾಡಿಸುವೆಂ (ಲಶಿಚಿಂ. ೧೪-೨೬). [ಅಟ್ಕಾ ಡು + -ಇಸ್ಕು] 
ಅಯ್ಕಾಡು, ಅಕ್ಕಾಡು, ಅರ್ಕಾಡು, ಅಳ್ಳಾಡ್ಮು (ಕ್ರಿ). ೧. ಪೂರ್ತಿ | 
ನಷ್ಟವಾಗು: “ಅಚ್ಯಾಡು (ಅಟ್ಕು + ಆಡು) - ನಿರವಶೇಷೇ (ಜೀರ್ಣ | | 
ವಾಗ) ೫ (ಶಮಧಾ); *ರೆಗಂ ಪತ್ತಿ ಂಟುಲಕ್ಕಂ ಸಡಲ್ವಟ್ಟಿಟ್ಯಾಡಿದು | | 
ವೊಂದೆ ಬಿಲೆ ನೆ (ಸಂಪಭಾ. ೧೦-೧೧೭); ಇರಿ ಶ್ವ (ತಾತಪತ್ರ pf ಗಿತ! | 
ದಶದಿಶಾಮಂಡಲಂ ರಾಜಚಕ್ರಂ ಪುದಿದಬ್ಯಾಡಿತ್ತಡಂಗಿತ್ತಿದಆಕೊಳೆ ಸ ಕೆಡು [| 
ರಾಜಾನ್ವಯಂ (ಪಂಸಭಾ. ಇಟ! ಆಗಳಾ ಶೈಲರಾಜನ ಶೃಂಗಾರ | | 
| 
| 


ಆ-೪ 10 


| 
ದ 


20 


(3 


ರಸಮೆ ಕುದಿದಖ್ಯಾಡುವಂತಖ್ಯಾಡುವ ನಿರ್ನ್ಕುರ NE (ಜಗನಿ. 
೮-೩೫ ವ). ೨, ನಿಶ್ಶೇಷಗೊಳಿಸು; ಲಯಗೊಳಿಸು : ಉರ್ಕಿಬಂದು 
ಮೇಲ್ವಾಯ್ಡ ಮಾರ್ನಲಂಗಳಂ ತನ್ನ ಬಾಳ ಬಾಯೊಳೆಟಸ್ಯಾ[ಹಾಕಾಂ. | | 

ಳ್ಳಾ, ಕ್ಯಾ]ಡಿದುದಜಂ ಪರಸೈನ್ಮಭೈರವನುಂ (ಪಂಸಭಾ. ೧೪-೩೭ ವ). FA 
ಅಕ್ಕಾಡು : ೧. ಜಗಮೇಕಚ್ಛತ್ರಮಾಯ್ತುರ್ಕಿದ ಧರಣೀಧರದ್ರೋಹರ 
1073) ; ಅರ್ಚನೆ ಆವರಿ 


ಕ್ಯಾಡಿದರ್‌ (ಎಕ. ೪೫111, ಸೊರಬ. ೨೯೯-೧೧ ; | 
ಸಿತ್ತಯ್ಯಾ . . . ಅಜಪೆ ಅಕ್ಕಾಡಿತ್ತು ಸಮತೆ ಪರಿಣಾಮಿಸಿತ್ತು (ಪದಗೋ. | 
೬-೧೯೫) ; ಜೋಡಿನ ಸರಪಳಿಯಲಕ್ಕಾಡಿದವು ಕಲಿ ಭೀಸ್ಮನಂಬುಗಳು | | 
(ಕುವ್ಯಾಭೀ. ೬-೨೩) ; ಬೀಳುತಿರ್ದವು ಬಹಳ ರಭಸದಲೀಳೆಗಳು ಫಲಭಾರ |45 | 

| 


ದಲಿ ಕಿತ್ತೀಳೆ ಬಾಳೆಯ ನನಗಳಕ್ಕಾಡಿದುವು (ನಿಭಾಗ. ೧೦-೫೩-೨೫). 


ಅಂ 


ಅರ್ಕಾಡು : ೧. ಜನಕೆಲ್ಲಂ ತಾನೆ ಕಣ್ಣುಂ ಗತಿಯುಮೆನಿಸಿ ತನ್ನಿಂ 
ರಿಪುಕ್ಷತ್ರ ನಕ್ಷತ್ರ ನಿಕಾಯಂ ನಿಲ್ಲದೆಲ್ಲಂ ಮಸುಳೆ ಕಳಿಮಳಧ್ವಾಂತ 
ಮರ್ಕಾಡೆ ವಿಶ್ವಾವನಿಯಂ ಮಿಕ್ಕೇಳ್ಗೆಯಿಂದಂ (ಎಕ, ೪11, ಶಿಕಾರಿ. 
1077) ; ಸಮಪಾದಂ ಪೊರ್ದೆ ಬಲ್ಬಂ ಕರಣ ಸಮುದಯಂ 
ತನ್ನೊಳರ್ಕಾಡೆ ಕಣ್ಣಳ್‌ ನಿಮಿಷ ವ್ಯಾಸಂಗಮಂ ಬಿಟ್ಟೆ (ಅರ್ಧನೇ. 
೩-೬೭). ಅಳ್ಳ್ಯಾಡ್ಕು: ನೆಜಕಿಸೋಂಕದ ದೇಹಮದೇಕೆ ಕೂಡಿಯಳ್ಳಾಡದ 
ಚಿತ್ತವೇಕೆನಗೆ ಹಂಪೆಯ ಲಿಂಗವೆ (ಪಂಸಾಶ. ೪). [ಅಲ್ಕು * ಆಡು] 
ಅಜಕ್ಕಿಸು, ಅಕ್ಕಿಸ್ಕು (ಕ್ರಿ). ಅರಗಿಸಿಕೊ; ಜೀರ್ಣಿಸಿಕೊ: ಕಣ್ಣ 
ನೀರಿಅೌದುವು ಬಾಳೆಮಾನ್‌ ಜಲಮನಬಸ್ಸಿಸಲಾಜದೆ ಕಾಜಟುವಂತೆವೋಲ್‌ 
(ಕಾವ್ಯಸಾ. ೬೧೧ ಶೂದ್ರಕ) ; ಖಳದುಶ್ಯಾಸನ ಲೋಹಿತಜಳಮಂ ಕುಡಿ 
ದೆನಸುಮಲಸ್ವಿಸಲ್ಯಾಆದೆ ಕಣ್ಣೊ ಳೆ ಕಾಖವಂತೆ ಕೌರವಕುಳಾಂತಕಂ 
ತರಳತಾಮ್ರಲೋಚನನಾದಂ (ಗದಾಯು. ೮-೫) ; ನೆಗೆವ ಪೊಗೆ ಗುಡಿ 
ಗಳಿಂದೇಂ ಸೊಗಯಿಸುತಿರ್ದಪುವೊ ಸುತ್ತಲುಂ ಕಟ್ಲಲೆಯಂ ಮಿಗೆ ಕುಡಿ 
ದಲ್‌ ಸಲಾಣದೆ ಮಗುಟಸ್ತಿವೆ ಕಾಣಕಿದಪುವೆನಿಸಿ ಕೈದೀವಿಗೆಗಳ್‌ (ವರ್ಧಪು. 
೫-೮). ಅಕ್ಕಿ ಸು: ಇಜಿದ ರಣಂಗಳಿಂ ತಣಿದರೋಚಕಮಾಯ್ತು 
ಜವಂಗೆ.. , . ಬಿಸುನೆತ್ತರನಕ್ಕಿಸಲು ನೆಲಂ ನೆಜಕಿಯದು (ಸೌಇಇ. 3-1, 
೩೪೩-೨೭ ; 1226) ; ಗರಳವನು ಕುಡಿದಕ್ಕಿಸಲು ಬಹುದುರಿಯ ನುಂಗಲು 
ಬಹುದು .. . ಉತ್ತರಿಸಬಾರದು ಸೇವೆಯೆಂಬುದನು (ತೊರರಾ. 
೬-೪೮-೩೫), ಪುರವನಿತೆಯರ ಮೈಗಂಪನುಂಡಕ್ಕಿಸಲರಿದೆಮಗಳ್ಳಾ 
ಷಧಿಯ ಇರದೀವುದೆಂಬಂತೆ ಗಂದಿಗವಸರದಿ ಮೊರೆವಳಿನಿವಹ ರಾಜಿಪುದು 
(ನಾಗಕು. ೨-೫೬). [ಅಬ್ಬು * -ಇಸ್ಕು] 
ಅಲ್ಕು,, ಅಕ್ಟ್ಯು (ಕ್ರಿ). ಜೀರ್ಣಿಸು; ಲಯವಾಗು ; ನಿಶ್ಶೇಷವಾಗು : 
“ ಅಟ್ಕು - ಜೀರ್ಣೇ? (ಶಮಧಾ); ವಿದಿತಂ ಲೋಕಕ್ಕೆ ಮುನ್ನಂ ರಘು 
ಕುಲದಹನೋಗ್ರೇಸಷುವಿಂ ಕಾಯ್ದು ತಿಣ್ಣಂ ಕುದಿಗೊಂಡಬಸ್ಕಿತ್ತಗಸ್ತ್ರ ಂ 
ಕುಡಿಯುತುಗುಟ್ಟನಿಂ ಕಟ್ಟು ಪಟ್ಟಟ್ಟುದು (ಎಕ. 7೦, ಮುಳಬಾ. ೩೮-೧೩ ; 
890); ಭವಲಲಾಟಿವಿಲೋಚನಾಗ್ಲಿ ಶಿಖೆಯಿಂ ಬೆಂದಲಸ್ಕಿ ಮತ್ತಂ ಮನೋ 
ಭವನೆಟ್ಚಿತ್ತೊಡೆ (ಪಂಪಭಾ. ೭-೨೪) ; ಅರಗಿನ ಮಾಡದೊಳಾವಿಭುವುರಿ 
ದಟಸ್ವಿದ[ಪಾಡಾಂ. ರಿದ] ನೆಂದೊಡೆ (ನೇಮಿಪು. ೯-೪೮) ; ತುಂಬಿಗಟ್ಟ ದ 
ನಜಂಗಂಪು ಪೊಂಪುಆಾಸೆ ಪೆಂಪೆಸೆದಿರ್ದುದು ಚಂಪಕವ್ರಜಂ (ದಶಕು. 
೧-೫೨). ಅಕ್ಕು: ಮತ್ಸ್ಯ ಸಮುದ್ರವ ಕುಡಿದು ಕೆಜಕಿಯ ತಪ್ಪಲ 
ನೀರಿಗಾಆದೆ ಸತ್ತಿತ್ತು ನೀರಕ್ಕದೆ (ಮನುಗುಂ.೮); ಆದುದುತ್ಸವ 
ಕರ್ಣಮರಣದ ಖೇದವಕ್ಕಿತು ಹಗೆಗೆ... ಬೀದಿವರಿದುದು ಬಿಂಕ 
(ಕುವ್ಯಾಶ. ೧-೨೫) ; ಜಾರ ಚೋರರ ಕಜ್ಜವಕ್ಕಿತು ಸೂರ್ಯನುದಯದಲಿ 
(ಜಿಜ್ಜರಾ. ೧೨-೩). [ದೇ?.1 ತಮಿ. ಅಖು; ತೆಲು. ಅಜುಗು) 
ಅಟ್ಟು ಅಕ್ಕು (ನಾ): ಜೀರ್ಣಿಸಿದ ಸ್ಥಿತಿ; ಕರಗಿಹೋದ ಸ್ಥಿತಿ: 
(ಕಿ). ಅಕ್ಕು : ಎದ್ದನಾ ಗಜಸಿಂಗ ಬಾಣಸಿದೊದ್ದೆ ಗೂಳಿನ ಮೈಸಿರಿಯ 
ಬಲು ಬಿದಿನತ್ಕಿನ ಆಖ ಬಿದ್ದನಿಕ್ಕುವ] ಮಾನು ಕಿಬ್ಬ 
ದಿಯ ಗುದ್ದಿದರೆ (ಕುವ್ಯಾವಿ. ಕಿ. ೨-೫೮ ; ಓರಿಇ. ೪-೬೦). ಕ್ಷಿ ಅಟ್ಕು'] 
ಅಲಸ್ಸಿ, ಅಕ್ಕೈ, ಅರ್ಕೆ, ಅಳ್ಳೈ (ನಾ). ಅಳುವಿಕೆ; ರೋದನ; 
ವಿಲಾಪ: “ಅಟಸ್ಕಿ - ರೋದನಂ * (ಶಮದ. ಪರಿ. ೧); ಅನೊರ್ವರ 
ರಸಿಯಚಕ್ಕಿಯಂ ಮಲಟಸ್ಸಿಸಿ ದುಃಖಮಂ ಮಆಕಿಯಿಸುವೊರ್‌' (ವಡ್ಡಾರಾ 
೧೧೮-೧೨); ತನುಗೆ ಫೊ ತುಡುಗೆ ನವಲೇಪನಮೆ ಮಳಂ ಗೀತಮಲಕ್ಕಿ 
ನೃತ್ಯಂ ಬಗೆಯಲೈನಗೆ ದಲುನ್ಮತ್ತನಿಳಾಸನಂ (ಆದಿಪು. ೯-೫೫) ; ಆ ಶಿಶು 
ವಿನಜಕ್ಕಿ ತೆಕ್ಕನೆ ತೀವಿತ್ತನಿತುಂ ದಿಕ್ತಟಿಮಂ (ಜಗನಿ. ೩-೧೨). ಅಕ್ಕೈ 
ಅಕ್ಕೆಯಂ ಮಾಳ್ಪ ಶೋಕಮಂ (ತಸೂವೃ. ೨೫೪); ಆಯ್ಕ ಯ್ಯ ನೀ ಹೋ 
ಹಾಗಳಕ್ಕೆ ನೀ ಬಾಹಾಗಳಕ್ಕೆ ಅಕ್ಕೆಬಾರದಮುನ್ನ ಪೂಜಿಸು (ಬಸನ. ೧೬೭); 


೧೨೪-೨೦ , 


ಅಲಿ ಸು 
೧ 


ಬಿರಿವೆದೆ ಬಿಕ್ಕುವಳ್ಳಿ ಕಣ್ಣೊಳಗೊಜತ ಜಲ ಸೆರೆಗಳೊದೆದುಬ್ಬಿ ಬಿಗಿದ 
ಗಂಟಲಿನ ಮುಕ್ಕು ಿಸಿದಕ್ಕೆ ಗಳೆಸೆವ ಸತಿಯಳಲು (ಹಚಕಾ. ೧೨-೧೩); 
ಯುವತಿಯಕ್ಕೆಯ ಸೈರಿಸದೆ (ಕುವ್ಯಾಅ. ೧೭-೩೧) ; ಕೂಸಂ ಶ್ರೀಮುಖಿ 
ಯೆಂಬ ದೇವತೆ ಪಿಡಿದೊಡೆ ... ಹಲವು ಪರಿಯ ಅಕ್ಕೆಯಿಂದಳುಗುಂ 
(ಬಾಲಚಿ. ೧೨೯-೯). ಅರ್ಜಿ (8). ಅಳ್ಳೈ 
ಯೆಂದು ನೆನೆನ ತನ್ನರಸಿಯು ಬೆಣಗಾಗುತಿಹಳು (ಭರಚ, ೯-೬೯). 

[ಆಲ್‌ + ಕೆ) 
ಅಲಟ್ಷಾಸು, ಅಗ್ಗಿಸ್ಟು ಅಳ್ಲಿಸು (ಕ್ರಿ). ೧. ಲಯವಾಗುವಂತೆ 
ಮಾಡು; ಕ್ಷೀಣಿಸು: ಮಿಸುಗುವ ಕಾಂಚನಾಚಲದ ಕಾಂತಿಕಳಾಪಮ 
ನೆಯ್ದೆಪೀರ್ದು ತನ್ನೆಸಕದ ತೇಜದುಗ್ರತೆಯಿನಾ ತಪನಂ ತಪನೀಯದೀಧಿತಿ 
ಪ್ರಸರಮನಅ ಸಲ್‌' (ಕುಸುಮಾ.೪-೮). ೨. ಹೋಗಲಾಡಿಸು; ನೀಗು ; 
ಅಡಗಿಸು; ಕಡೆಗಣಿಸು: ಒರ್ವನನಲ್ಗುಪಕೊರ್ವನ ಮುನ್ನಂ 
ಬಜಿಕ್ಕ ವನೊಳ್ಳುಣಂಗಳಂ ನೋಡಿ ಸೈರಿಸದೆ ಪುರುಡಿಪಂತಿರೆ ಫೊರೆವರ್‌ 
» ಎ ಅರಸುಗಳ್‌ (ಪಂಚತಂ. ೫೧-೧೦೫) ; ಕಾಯೆಕ್ಲೇಶಮನಟ್ಸ್‌ಸಲ್‌" 
(ಲೀಲಾವ. ೩-೮೬) ; ಅದಟನಳುರ್ಕೆಯಂ ಕಿಡಿಸಿ ಬಿಂಕಮನಲ್ಲ್‌ಸಿಯೆನ್ನ 
ಕೋಲ್ಸಳಿಂ ಸದೆದರೆವೆಣ್ಣನಂ ಬಿಡದೆ ಮಾಡಿ (ಕಬ್ಬಿ ಕಾ. ೧೯೫). ಅಗ್ಲಿಸ್ಸು: 
೧. ತಮದೊತ್ತರಂ ತರಣಿಪ್ರಭಾತಕವನಗ್ಗಿಪುದೆ (ನಂದಿಮಾ. ೯-೬೧). 
೨. ಸುರನಾಥನಾಥನಂ ವಿದ್ಯಾಗಣಯೂಥನಂ ನೋಡಿ ಪುಳೆ ಕಿಸೆ ಮಜ್ಜನ 
ಕೈಜಕೆದು ಮನಗೊಂಡು ನಾಡೆ ಅಗ್ಗಿಸುತ ವೀರಾಳಾಪಮಂ ಕೈಕೊಂಡು 
(ನಾಚಿರ. ೧೭೬-೧೩) ; ಪರಿಚಯದಬಲೆಯರನಗ್ಗಿಸುವಳ್‌ (ಜೈ ಮಿಭಾ. 
೩೦-೩೪). ಅಲ್ಲಿ ಸು: ೧. ಅಂತರನಂತಕಾನನದೊಳಳ್ಳಿಸಿ ಮತ್ತುಳಿ 
ದೋಡಿದನ್ಶಭೂಕಾಂತರನನ್ತಕಾನನದೊಳಳಿರೆ ಶಾಸಿಸಿ (ಎಕ. 31, ದಾವಣ. 
೪೨-೨೧ ; 1162) ; ಏತಾದೃಶದುರ್ಜನಸಂಘಾತಮನಳ್ಳಿಸಲೊಡರ್ಚಿದೆಂ 
(ವಿಸ್ಣುಪು. ೫-೨-೮೧). [ಅಲ್ಲು * -ಇಸ್ಕು] 
ಅಲ್ಲು, ಅಗ್ಗು, ಅಳ್ಗು, ಅಟುಗು (ಕ್ರಿ). ೧. ಲಯವಾಗು : “ಅಟ್ಟು- 
ಲಯೇ, ಕ್ಷೀಣತ್ವೇ  (ಶಮಧಾ);, ಅರಗಿನ ಮನೆಯೊಳ್‌ ಪಾಂಡವರುರಿ 
ದಲ್ಸುದರಕ್ಕಟಿಯ್ಕೊ (ಸಂಸಭಾ. ೩-೭); ಖಳಕುಸುಮಾಸ್ತ್ರಗರ್ವ 
ತಮಮಲಕ್ಷಿ (ಶಾಂತೀಶ್ವ. ೧-೨೫) ; ಹಿಮಾಹಿಮ ಭೇದಮಟ್ಸು ಫೋಯ್ತು 
(ಕುಸುಮಾ,೬-೭); ಕಲುಷಂ ಫುಣ್ಯಮುಮಲ್ಲುದಲ್ಲದೆ ಮಹಾಮೋಕ್ಟಾರ್ಥ 
ಮೆಂತು (ವಿಷ್ಣುಪು. ೫-೩-೧೩೧). ೨. ಕುಗ್ಗು; ತಗ್ಗು; ಕುಸಿ: ಪದ 
ಸಂಘಟ್ಟನೆಯಿಂ ಶಿಲೋಚ್ಚಯಕುಲಂ ನುರ್ಗಾಗೆ ಸೇನಾಸುಭಾರದಿನುರ್ಪೀ 
ತಳೆಮಲಟಕ್ಸಿ (ದಶಕು. ೧-೭೨) ; ತೊದಳುತ್ತುಗ್ಗುತೆಯಲ್ಲುತಂತು ನಗುತಂ 
ಪೊಂಗುತ್ತೆ (ಮೈಸೂಮೆ. ೪-೫೭). ಅಣ್ಣು : ೧. ಅಗ್ಗಿತಾ ಮಾತೇಕೆ 
ರಣದಲಿ ನುಗ್ಗುನುಗ್ಗಾ ಗದೆ ಸಹೋದರರೊಗ್ಗು ಮುಜಿಯದೆ ಮಾಣದು 
(ಕುವ್ಯಾಭೀ. ೧-೫೮). ಅಳ್ಗು: ೨. ಪೊಜಪೊಣ್ಮಿದೆಲ್ಗಳಿಂದಳ್ಳಿದ ಕಣ್ಗಳಿಂ 
(ವೀರವಿ. ೧೨-೧೧೦). ಅಯಿಗು: ೧. ಅಟುಗಿವೆಳಿಯಂಲ್ಬುನೆಆಗಿ ಕಟ್ಟಿದೆ 
ತಳ್ಳು ಮಜುವಕ್ಕೆ ಮಾದ ನೃಪರ್ಕ್ಕಳಾ (ಎಕ. ೫111, ಸೊರಬ. ೨೨-೯ ; 800). 

ಅಟ್‌ ತಲ್ಲು - ಕುಸಿದುಹೋಗು; ನಾಶವಾಗು: ಅನಿತಿನಿತೆನ್ನ 
ದಾಂತ ಸುರಪನ್ನಗ ಕಿನ್ನರಸೈನ್ಶಮೆಲ್ಲಮಂಬಿನ ಮೊನೆಯೊಳ್‌ ಪಡಲ್ವಡೆ 
ಲತಾಭವನಂ ಕೃತಕಾಚಳಂಗಳೆಂಬಿನಿತುಮನಟಸ್ಸಿತಟಕ್ಸಿ (ಸಂ ನಭಾ. 
೫-೧೦೪). ಆಲ್ಲಿ ಮಲ್ಲು ಎ ನಾಶವಾಗು; ಕ್ಷಯಹೊಂದು : ಮಹೀ 
ಭುಜರ್‌ ಧುರದೊಳೆನ್ನಯ ದೂಸಜನಚ್ಗಿಮಲ್ಲಿದಂತಾದರ್‌ (ಸಂಸಭಾ. 
೧೩-೪೯). 

[ದೇ. ॥ ತನಿ. ಆಟುಜ್ಜು - ಕೆಟ್ಟುಹೋಗು, ಗಾಯಗೊಳ್ಳು, 
ಗೆಡು; ಮಲ, ಅಟುಕು] 
ಅಟ್ಟೆ "ಅಡುಗೆ? ನೋ. 


೫೫೪ 


| 


[4 


: ತೆರಳೆಯ ಕಕ್ಕಿನಳ್ಳೆಯೆ 5 


30 


ಅಟ್ತು, ಆ 


ಅಲಕ್ಷಿಕಾಈಿ 
ಶ್ರಿ, ಅರ್ತಿ, ಅರ್ಥ, ಅಳ್ತಿ (ನಾ). ೧. ಪ್ರೀತಿ; ಆಸಕ್ತಿ: 
“ಅಲ್ತ್‌ ಯೆಂದು ಪ್ರಿ € ಶಿ. ಅದನ್ನರ್ತಿ [ಪಾಠಾಂ. ಳ್ಲಿ]ಯೆಂದು ಪೇಟ 
ಲಾಗದು ೫ (ಶಮದ. ನ. ೩೩ ಪ್ರಯೋ); ಪನ್ನಿರ್ಮತ್ತರ್‌ ಕೆಯ್ಕೆಂ ಧನ 
ತನ್ನಟ್ತಿಯೆಕೊಟ್ಟು ಕೆಜಕೆಗೆ ಯಶಮಂ ಪಡೆದೆರ್‌ (ಇಆ. XIX, ೨೨೩-೬; 
929) ; ಈವಟಸ್ಮಿಯದಾಗಳುಂ ನಿನಗೆ ದಲ್‌ (ಪಂಪಭಾ. ೫-೨೦); ಕರತಳಂ 
ಗಳಿನಲ್ತು ಯೊಳೆತ್ತಿ (ಅಜಿಪು. ೪-೧೩). ೨. ಹರ್ಷ; ಸಂತೋಷ: 
ಶ್ರಿದಶಸುರಲೋಕವಾಸಾಸ್ಪದಮಂ ಪೆಜುಗುಂ ಮನುಷ್ಯ ಮನುಜಂ ನಿನ್ನಾ 
ಪದಚರಣಯುಗದ್ವಯಮಂ ಮುದದಲಟಸ್ತಿಯೆ ಬಗೆದು ನೆನೆವನನುದಿನ 
ಮೆಂದುಂ (ಕನಿರಾ. ೧-೮೪) ; ಅಚ್ಛಜಿಂದಮರ್ದಿ ನೊಳ್‌ ತಾನ್‌ ಯಿಂ 
ತೊಯ್ದು . .. ಪಡೆದಂ (ಪಂಸಭಾ ೪-೭೫); ಆ ಸಾಹಸಕೇಳಿ ಪಿರಿದು 
ಮಟ್ತ್‌ಯನೀಗುಂ (ನೇಮಿಪು. ೧೦-೩೧). ಅತ್ರಿ: ೨. ರಾಯರನೆ 
ಬಡಿಮೊಲಂಗೊನ್ನು ತಂದತ್ತಿಯಿಂ ದೀವದ ರಾಯರ" ಮಾಡಿ ಕಾರಾ 
ಗೃಹದೊಳಿರಿಸಿದಂ ವಿಕ್ರಮಾದಿತ್ಯದೇವಂ (ಮೈಆರಿ. ೧೯೨೯, ೬೫-೧೯ ; 
1081). ಅತ್ತಿನ್ನಿ: ೧. ನಡೆಯಿಲ್ಲದ ಕರ್ತೆ ಮನಕ್ಕೆಡಂಬಡಂಮಾಟ್ಕು 
ಮರ್ತಿಯಂ ಮಾಡುಗುಮೇ (ಅಜಿಪು. ೬-೯೬). ೨. ಒಲ್ಲು ಮಾಡು 
ಮುನಿಸಂದೋಹಕ್ಕೆ ನೀನರ್ತಿಯಂ (ಧರ್ಮಾಮೃ. ೪-೨೭೦) ; ನಿನ್ನ 
ಶೃಂಗಾರ ಅವರ ಕಣ್ಣಿನ ಅರ್ತಿ (ಮಾಮಲ್ಲಿ. ೨೯). ಷಿ. ಇಷ್ಟ : 
ಈ ವಸಂತಸಮಯದೊಳ್‌ ತಮ್ಮೊಡನೆ ವನವಿಹಾರಂಗೆಯ್ಯಲರ್ಶಿ 
ಯಾದುದು (ಚಾವುಂಪು. ೫೦); ಕೆನೆನೊಸರ್‌ ನಿನಗರ್ತಿ ದಮ್ಮಯ್ಯ 
ಕೊಳ್ಳ ಯ್ಯ (ಬಸರ. ೭-೧೩೫) ; ಧೂಪದೀಪ ನೈವೇದ್ಯಂಗಳಿಂ ಪೂಜಿಸಿ 
ದಳರ್ತಿಯಲಿ (ಕುವ್ಕಾಅ. ೨೦-೨೦). ೪, ಸೊಗಸು; ಠೀವಿ: ವರಲಕ್ಷ್ಮೀ 
ವಿಲಾಸದ ಚೆಲ್ವಿಕೆಯಿಂದಲರಮನೆ ಮೆಜಕಿವುದರ್ತಿಯೆಲಿ (ಕಂನವಿ. ೨-೭೯). 
ಅರ್ಥಿ; : ೧. ರಾಮೇಶ್ವರದೇವರ ದೇಗುಲಮನತ್ಕಿ£ರ್ಥಿ3ಯಿಂ ಮಾಡಿ 
ಸಿದಂ (ಕೊಲ್ಲಾಶಾ. ೩-೨೦ ; 1079); ಹಳೆಯೆತ್ತನಿದಿರಾಗೇಣ* ಹರನೈತ 
ಹುದನೀಕ್ಷಿಸುವರ್ಥಿ ನಿನಗಾಯ್ತೇ (ನಿಭಾಗ. ೪-೫-೪೩). ಅಳ್ತಿ: ೧. ದೇವ 
ಸಂಗಯ್ಯ ಸಲಿಸೆನ್ನ ಮನದಳ್ಲಿಯಂ (ಬಸರ. ೫-೧೪೩) ; ವಿಳಾಸಿನಿಯ 
ರಳ್ತಿಯಿಂದಾ ಕುಮಾರನನು ಮಜ್ಜನಂ ಮಾಡಿಸಿ (ಸೌಂದಪು. ೪-೨೧). 
೨. ಈ ನಗದೆ ತಪ್ಪಲೊಳಗತುಳಸುರತರುವನಮನೇ ನಿನ್ನ ಮನಕಳ್ತಿ 
ಯಪ್ಪಂತೆ ಗೈದನಲೆ (ಚಿಬಪು. ೪೫-೪). 
[ಅಳ್‌ +-3.1 ಮಲ. ಅಟವು ; ತುಳು. ಆರ್ಕಮೆ; ತೆಲು. ಅಕ್ಕರ] 


ಅಲಕ್ತಿಕಾರ್ತಿ (ನಾ). ಪ್ರೀತಿಯುಳ್ಳವಳು; ಪ್ರಿಯೆ: ತಾವೆ ತಮಗೇ 


ನೆರವಪ್ಪರೊ ಚಿತ್ತಜಂಗೆ ಬಾಟಸ್ಕೊದಲೆನಿಪಬಸ್ತಿಕಾರ್ತಿಯರಟಲ್ಲು ನೃಪಾಲ 
ಮನೋಜನಿಂತು ನೋಡಿದ ಕಡೆಗಣ್ಣ ಕಾಂತಿಲತಿ ಕಾಸುಮನಶ್ಶರ ಮೋಹ 
ಪಾಶದೊಳ್‌ (ಅನಂಪು. ೨-೪). ([ಅಜಕ್ತಿಕಾಜ + -ತಿ,] 


35 | ಅಲ್ಪಾಕಾಲ, ಅರ್ತಿಕಾಟ, ಅರ್ತಿಗಾಅ, ಅರ್ಥಿಕಾಲ್ಕ ಅಳ್ತಿಕಾಲ 


40 


(ನಾ). ೧. ಪ್ರೀತಿಸುವವನು : ಮನೆಗೆಲ್ಲಂ ಪಗೆಯಾದೆಂ . . . ನಿನ್ನ 
ಕತದಿಂ ಕೇಳಲಿ ಕಾಜಂಗೆ ಕೂರ್ತೆನಗಿಲ್ಲಿಂ ಪಿರಿದಕ್ಕುಮೆಂದು ಸುರಿದಳ್‌ 
ಭೋರೆಂದು ಬಾಷ್ಪಾಂಬುವಂ (ಲೀಲಾವ. ೨-೬೧). ಅರ್ತಿಕಾಲ: 
೨. ಆಸೆಗಾರ; ಬಯಕೆಯುಳ್ಳವನು : ಇಂತೀ ಅರ್ತಿಕಾಜರಿಗೆ ಸಿಕ್ಕು 
ವನೆ ನಿಜವಸ್ತು (ನೋಳಿಮಾ. ೧೪-೫೩) ; ಒಂದು ತಗರನು ಕಟ್ಟಿಕೊಂಡು 
ಮುಕುಂದನಯ್ಮನ ಕಂಡೆಟಿಗಿ ಜೀಯೆಂದು ತಗರೆನು ಬಿಡಿಸಿ ನೀವಿದಕರ್ತಿ 
ಕಾಆರಲೆ (ಸಾಳ್ವಭಾ. ೧೮-೩೯) ; ನೆರೆದುದಾನಗರಿಯೊಳುಳ್ಳ ರ್ಶಿ[ಪಾಠಾಂ. 
ಳ್ಳಿ]ಕಾಜರ ನೆರವಿಯು ಚಿಂಡಾಟದೆಡೆಗೆ (ಕುರಾಸಾಂ. ೩೧-೨೮). 
ಅರ್ಥಿಕಾಜಿ: ೨. ಏಸನುಸುರಿದೊಡರ್ಥಿಕಾಜನು ದೋಷಮಂ 
ತಾನಜಕ ಯನು (ಬ ಸಪು. ೪೦-೪೭) ; ಮಿಂಡುದುಂಡಿಗಳರ್ಥಿಕಾಜರು 
ಗಂಡಿಗರು ಗರ್ವಿತರು ರಣದುದ್ದಂಡರು (ತೊರರಾ. ೫-೫-೧೪). 


ಅಲಿಗೆ 


ಅರ್ತಿಗಾಖ: "ಅರ್ತಿಗಾಆಃಕೆ' ಪರಾ. ಅಳ್ತಿಕಾಖ : ೧. ಆಳ್ತಿಕಾಜಂ 
ಲೆಕ್ಕಿಸುವನೇ ದೋಷನೆಂಬವೊಲಕ್ಕರಲ್ಲದೆ ಬಸವನಂ ಕೀರ್ತಿಸುವಡೆನ್ನಳವೆ 
(ಬಸಪು. ೧-೩೪); ಮೇಳದವರು ಮನ್ನೆಯರು ಮೇಲಾಳು ಕಾಲಾಳಲ್ಲಿ 
ಕಾಜರೆಯ್ತಂದು ಆಳುತನದ ಬಲು ಮಚ್ಚರದಿಂದಾಟಿಕಾಳಾಗಿ ನಿಂದರತ್ತಿತ್ತ 
(ಕುರಾಸಾಂ. ೩೧-೬೧). [ಅಜ್ಮಿ * -ಕಾಜ] 5 
ಅಲಿಗೆ, ಅರ್ತಿಗೆ (ನಾ). ೧. ಪ್ರೀತಿಯುಳ್ಳವನು ; ಬಯಸುವವನು. 
೨. ಆಸಕ್ತ: ಶೌರ್ಯಾಲಂಬಂ ರಾಮಂ ರಣಕ್ಕಲ್ಟ್‌ ಗನೆನೆ ಬೆಸನಂ 
ತಂಜಿಯೆಂ ಬೇಡಿಕೊಂಡಂ (ಸಂರಾಮಾ, ೪-೫೦) ; ದೆಯಾಪರನಪ್ಪ 
ದೊಳ್ಳಿನಭ್ಯಾಸದೊಳಿರ್ಪುಡೊಳ್ತ ಪಡೊಳಲಸ್ತಿ ಗನಪ್ಪುದು (ಜೀವಸಂ. 
೫೧-೨೬). ಅರ್ತಿಗೆ: ೧. ಮನುಮುನಿಮಾರ್ಗನೇಮ ಜಿನಪೂಜೆಯೊ 
ಳರ್ತಿಗನೆಂದು ದಾನಿಯೆಂದು . , , ಬಣ್ಣಿಸುಗುಂ , «* ರಾಜನಂ (ಎಇ. 
XVI, ೬೧-೩೮; 1081) ; ಶೃಂಗಾರಕರ್ತಿಗನಪ್ಪ ಬಡವನಂತೆ ಚಿಂತಿಸಿ | 
ಕೆಡದೆ (ಧರ್ಮಾಮೃ. ೧೪-೮೯) ; ಅರುಹನಾಗಮದೊಳರ್ತಿಗನಾತ್ಮಕಲೆ 
ಯೊಳು ಸರಸನಾಗಿರಬೇಕು ನೃಪತಿ (ಭರಚ, ೨-೧೩). [ಅಟ್‌ * -ಗ್ಯ] 
ಅಜಕ್ಕಿಗುಂದು, ಅರ್ತಿಗುಂದು (ಕ್ರಿ). ಆಸಕ್ತಿಗುಂದು: ಪಂಕೇರುಹ 
ರಾಜಿ ಕಂದೆ ಪೊಣರ್ವಕ್ಕಿಯ ಕಣ್ಬೊಣ[ರಲ್ಮಿ] ಗುಂದೆ, .. ಕಣ್ಣೆಸೆದು 
ದುಜ್ವಲದಿಕ್ಸ ಕರಂ ಸುಧಾಕರಂ (ಸೂಕ್ತಿಸು. ೮-೨೯೫). ಅರ್ತಿಗುಂದು: 
೨. ಶ್ರದೈೆಗೆಡು; ಉತ್ಸಾಹಕುಗ್ಗು ; ಪ್ರೀತಿ ಕಡಮೆಯಾಗು : ತಪ 
ದೊಳರ್ತಿಗುಂದದಿರಿನಿಸುಂ (ಧರ್ಮಾಮೃ. ೫-೧೫೪). [ಅಲ್ಮ್ಮಿ*ಕುಂದ್ಳು] 
ಅಲಿಗೆ, ಅತ್ತಿಗೆ (ನಾ). ೧. ಪ್ರೀತಿಯುಳ್ಳವಳು : ಗುರುಜನರಲ್ಲಿ 
ಮಾಡಧಿಕಭಕ್ತಿಯನರ್ಚಿಸು ದೇ ವರಂ ಮುನೀಶ್ವರಪರಿಚಕ್ಕೆ ಯೊಳ್‌ 
ಸಿರಿದುಮಚ್ಚಿಗೆ(ಪಾಕಾಂ. ಮಾದೃತೆ, ಮರ್ತಿತೆ]ಯಾಗು (ಕಾದಂಪೂ. 
೩೪೮) ; ಜಿನಧರ್ಮಾತಿಶಯಮುಮಂ ಜಿನದತ್ತಾದೇವಿ ಕೇಳಲಬಿಗೆ 
ಯಾದಳ್‌ (ಅರ್ಥನೇ. ೨-೨೬). ಅತ್ತಿಗೆ: ೨. ಪ್ರೀತಿಪಾತ್ರಳು; ನಲ್ಲೆ: 
ಪುರುಸವ್ರತಮಿಾಗಳಬ್ಬೆ ಯೆಂದತ್ತಿಗೆಯೆಂಬ ಮಾತನೆನಗೇನೆನಲಕ್ಕುಮೊ 
ಪಂಕಜಾನನೇ (ಸಂಪಭಾ. ೧-೭೫). [ಅಟಿ + ಇಗೆ] 
ಅಜಕ್ಕಿ ನಡು, ಅರ್ತಿಬಡು, ಅರ್ತಿವಡು, ಅರ್ಥಿಬಡು ; ಅರ್ಥಿವಡು, 
ಅಳ್ತಿವಡು (ಕ್ರಿ). ೧. ಪ್ರೀತಿಸು; ಆಸೆಪಡು; ಬಯಸು: ಮುಕ್ತಾ 
ಫಲಂಗಳುಮನಲ್ತಿ ವಟ್ಟು ನೋಡುತ್ತುಂ (ಆದಿಪು. ೧೨-೮೦ ವ) ; ಅದಜ 
ಟೆಲ್ವ್ಪಂ ಕಂಡಾಕೆಯಚಜಕ್ತಿವಟ್ಟುದನಖಿದು (ಚಾವುಂಪು. ೫೫-೨೨). 
೨. ಸಂತೋಷಿಸು: ತನ್ನೊಳಿರ್ಪ ನಿತ್ಯಮುಕ್ತರ ನೆಲೆವಾಟ್ತಿಯೊಳಲ್ಲು 
ವಡುತ್ತುಂ (ಚಿಕವಿ. ೧-೫೯ ವ). ಅರ್ತಿಬಡು : ೧. ಧೀರ ಚೋರವಿಟಾದಿ 
ಕಥೆಗಳು ಸಾರಕಥೆಗಳೆ ಪೇಳ್ಮ ಕವಿಯಘಭೀರುವೇಯದನರ್ತಿಬಡುವರ 
ಬಗೆಗೆ ಬೆಜಗಾದೆ ( ಸಾಳ್ವಭಾ. ೧-೩೭). ಅರ್ತಿವಡು: ೧. ಎಳಲತೆಯಿನೆ 
ಬಿದಿ ಲೋಕಮನಳಲಿಸಲೆಂದರ್ತಿವಟ್ಟು ವನಿತಾರೂಪಂ ಗಳಿಯಿಸಿದ ೩ 
ನಜಾದೆಂ (ಧರ್ಮಾಮೃ. ೩-೪೦); ಆತ್ಮತತ್ತ ವ ಮುಟ್ಟಿ ಬರೆದಿದ್ದ ' | 
ಲಿಪಿಗಳನಾತ್ಮನೊಳರ್ತಿವಟ್ಟಿರಿಸು (ಭರಚ. ೩೬-೮೬). ಅರ್ಥಿ ಬಡು: | 
೧. ನನಜನಾಭನು ಬಂದನಾದೊಡೆ ತನುಜನನು ತಾನೆತ್ತಿ ತಂದಾತನಿಗೆ ; | 
ಪೊಡಮಡಿಸುವೆನೆನುತ ಮೊದಲರ್ಥಿಬಡುತಿಹೆನು (ತಿಮ್ಮಅ. ೪-೪-೬೦). | 
ಅರ್ಥಿವಡು: ೧. ಪುರಶ್ರೀಯನರ್ಥಿನಟ್ಟು ನೊ ಡಿ ಮೆಚ್ಚುತುಂ|40 
ಬಂದು (ಆದಿಫು. ೧೪-೪೩ ವ). ಅಳ್ಲಿವಡು : ೧. ಜನಮೊಲ್ಹಾಲಿಪುದಲ್ಲಿ | 
ವಟ್ಟು (ಹಸ್ತಿಮಾ. ೧-೧೯). ೨. ಎಣ್ಣೆಸೆಯ ಮೆಟ್ಟಿ ದುದು ಸಕಲ ವಾದ್ಮಂ 
ಗಳ ನಿನದಮಳ್ತಿ ವಟ್ಟರಚ್ಚರಿಯರು (ಚಿಬಪು. ೬-೫೨). [ಅಟಕ್ಕಿ * ಪಡು] 
ಅಣಕ್ಕಿ ವರ್‌ (ಕ್ರಿ). ಪ್ರಿಯವಾದ ಸಂದೇಶ ಬರು : ನಲ್ಲರ ದೆಸೆಯಿಂದ 
ಮಲಿ್ತಿ (ಪಾಠಾಂ. ರ್ಥಿ] ವರೆ ಕೋಗಿಲೆಯಕ್ಕೆಲರಕ್ಕೆ . ೬ ೬ ಬಂದೊಡ | 45 
ಮೊಆಲ್ಲೆದೆಯಾವರ್‌ (ಸಂಪಭಾ. ೪-೧೦೧). | | 


10 


po 


5 


ಬು 
೦ 


ಅಟಿ * ಬರ್‌ 
[ಅಲ್ಲು } 


೫೫೨೫ 


ಅಟ್ಟೆ 
ಅಲಕ್ತಿ ಕೆಅತ (ನಾ). ಒಂದು ಕೆರೆಯ ಹೆಸರು: ಶ್ರೀದೇಕಬ್ಬೆ ಮಹಾ 
ದೇವರ್ಗೆ ಬಿಟ್ಟಿ ಪೂಂಬೊಲಂ. . . ನಿರ್ಮಾಣಮಜ೬ಕ್ಕಿಕೆಆಕಿಯ ತೆಂಕಣಕಡೆ 
ಯಲ್‌ (ಎಕ. 1೪, ಹೆಗ್ಗಡ. ೧೮-೩೩ ; 1087). [ಅಟಿ * ಕೆಜಿ] 
ಅಬ್ದು, ಅಜ್ಜು, ಅದ್ದು, ಅರ್ದು (ಕ್ರಿ). ೧.ಮುಳುಗಿಸು; ನೆನೆಯಿಸು: 
“ ಅಟ್ಟು- ಜಲನಿಮಗ್ಗೇ »(ಶಮಧಾ) ; ಗಂಗಾದೇವಿಯ ಮಡುವಿನೊಳಟ್ಸು 
ದರಾವರಿಸದೆ ತಮ್ಮ ಕುಲಮನಡಿಗಟ್ಟುವವೋಲ್‌ (ಪಂಸಭಾ. ೨-೩೨); 
ನೂತ್ಮಪ್ರವಾಳಲತಾಸಾರದೊಳಲಬ್ಲಂತೆಸೆದುದಾ ಬಿಂಬಾಧರಂ ಕನ್ನೆಯಾ 
(ದ ಶಕು. ೧೨-೧೧೭). ಅಜ್ಜು, : ೧. ಆಕಾಶನೆಂಬ ಅಕ್ಕ ಸಾಲೆಯು 
ಸೂರ್ಯಬಿಂಬವೆಂಬ ಚಿನ್ನದ ಗಟ್ಟಿಯಂ ಸಂಜೆಕೆಂಪೆನಿಸುವ ಬೆಂಕಿ 
ಯೊಳ್‌ ಕಾಸಿ ಸಮುದ್ರದ ನೀರಿನೊಳ್‌ ಅಜ್ಜಲು (ಸೌಗಂಧಿ. ೧೪೬-೧೦). 
ಅದ್ದು : ೧. ಸೀರೆಯನೆಣ್ಣೆಯೊಳದ್ದಿ ಪಾದದಿಂ ತಲೆವರಂ ಸುತ್ತಿ ಕಿಚ್ಚಂ 
ತಗುಳ್ಳುವುದುಂ (ಧರ್ಮಾಮೃ. ೧೪-೧೨೯) ; ಕಪಿಲಸಿದ್ಧ ಮಲ್ಲಿನಾಥಯ್ಯ 
ಹಾಲಲದ್ದು ನೀರಲದ್ದು ನೀನೆ ಗತಿಮತಿ (ಸಿದ್ಧವ. ೩೫-೧೯೬) ; ನೀರನು 
ಬಿಟ್ಟಿ ರಲಪ್ಪುದೆ ಮತ್ಸಾ $ನತಾರ ನೀನೆಂದು ನೀಜಕಿಯರು ರಾರಾಜಿಸುತಿಪ್ಪ 
ಕುಂಕುಮ ಜಲದೊಳು ನಾರಾಯಣನನದ್ದಿದರು (ಮೋಹತ. ೧೪-೫೪). 
೨. ಕೆಡಿಸು; ಹಾಳುಮಾಡು: ಅಸುರರಿಪುವಿನ ಮಾತ ನೀ ಮನ್ನಿಸದೆ 
ಕೌರವ ಕುಲವನದ್ದಿದೆ ನುಸಿಗಳಿವದಿರು ಮುನಿದು ಪಾರ್ಥನನೇನಮಾಡು 
ವರು (ಕುವ್ಯಾಭೀ. ೧-೧೩). ಅರ್ದು: ೧. ಕುಂಕುಮಜೊಳರ್ದಿದ 
ಬಾಳೆಗಳನ್ನವಾಗಿ (ಆದಿಪು ೧೨-೨೫) ; ದುಶ್ಚರಿತಂಗಾನತೆಯಾಗಿ ನಮ್ಮ 
ಕುಲಮಂ ನೀಂ ನೀರೊಳಿಂತರ್ದುವೋ (ಸುಕುಮಾ, ೬-೪೭). 
ಅಲ್ತಿದಂ - ೧. ಸೊಪ್ಪಾದವನು. ೨. ಕೆಟ್ಟುಹೋದನನು; 
ಸತ್ತುಹೋದವನು:ಅಲ್ಜರಿದನೆಂದು ಸತ್ತನುಂ ಸೊಪ್ಪಾದನುಮಕ್ಕುಂ? 
(ಶಮದ. ನ. ೩೩ ವೃತ್ತಿ); “ ಅಲರ್ದಿದಂ ಕೆಟ್ಟನೊಳುಂ'' (ಕರ್ಣಾನಿ. ೭೬). 
[ಅಟ್‌ + -ದು. / ತಮಿ. ಮಲ. ಅಟುತ್ತು; ತುಳು. ಅರ್ದು-ತೊಳೆ, 
ಚಿಲುವೆಮಾಡು ; ತೆಲು. ಅದ್ದು] 
ಅಮ್ಮು "ಅಣ್ಣು? ನೋ. 
ಅಯ್ಮ್ಮ್ಯ “ಆಳ್ಮ' ನೋ. 
ಅಟ್ಟು, ಅರ್ವು, ಅಳ್ವು (ಕ್ರಿ). ೧. ಸುಡು; ದಹಿಸು : ಪಾವಕನಲ್ವಿ 
ಖಾಂಡವಮನುಂಡಪನರ್ಜುನನೂಡಿದಪ್ಪಂ (ಪಂಪಭಾ. ೫-೭೮) ; ಸೆಲೆಯ 
ಮೇಲೆ ಸೂರ್ಯಾಂಶುಗಳಟ್ಟುತ್ತುಮಿಕೆ ನಿಯಮ ನಿಶ್ಚಲಚಿತ್ತಂ ಬೇಸಗೆ 
ಯೊಳಂದು ಕಲ*ನೆಲೆ ನಿಂದಂ (ಅಜಿಪು. ೧೨-೪); ಬಡಬಾನಳನಟ್ಟ್‌ 
ಕಾಯ್ವುದೋ (ಸೂಕ್ತಿಸು. ೨-೧೧). ೨. ವ್ಯಾಪಿಸು; ಹರಡು: “ಅಟ್ಟು 
--ದಹನಾತಿಕ್ರಮಣೇ (ಮಿತಿಮಾರಿ ಉರಿಯು)  ( ಶಮಧಾ) ; ಆಗಳಾಗಡೆ 
ಪಸಿನಟ್ಟಿ ನೀಳ್ದ ಪೊಗೆಯುಂ ಕಿಡಿಯುಂ ಬಿಸುಸುಯ್ಯ ಗಾಳಿಯೊಳ್‌' 
ತೊಡರ್ದೊಡನುಣ್ಮಿ (ಆದಿಪು. ೨-೪೦); ಕವಿವ ಶರಾಳಿಯಂ ನಿಜಶರಾಳಿ 
ಗಳಟ್ವಾ ತೆರಳ್ಹಿ ತೂಳ್ಡಿ ಮಾರ್ಕವಿದು ಪಳಂಚಿ ಪಾಯ್ದೊರಸೆ (ಪಂಪಭಾ. 
೧೨-೧೯೦). ಅರು, : "ಅರ್ವಿಸು' ಪರಾ. ಅಳ್ಜು : ೧. ಇನ್ನೆತ್ತಲ್‌ 
ಪರಿಯಿತ್ತು ಸುಟ್ಟಿ ನೊದಗಿಲ್ಲೆಂದಳ್ಳೆ ಕೋಪಾಗ್ನಿ ಕಾಯ್ದಿಂದಾರಂ ಗಡ 
ತೊಂತಿದಂ ಜವನ ಬಾಯೊಳ್‌ (ಎಇ. 23೫71, ೩೫೮-೩೯ ; 1081); 
ಏನಳ್ವಿತೋ ಸೇವುಣಬಳನನಮಂ ವೀರಬಲ್ಲಾಳ ಕೋಪೋದ್ಭುರದಾವೋ 
ಗ್ರಾನಳಂ (ಎಕ. ೪1, ತರೀಕೆ, ೪೨-೨೬; 1205). 
[ಅಟ್‌ 4 -ವು? . / ತನಿ. ಅಟಲ್‌; ಮಲ. ಅಲಲು; ತುಳು. 
ಆರ್ಲು ; ತೆಲು. ಅಡರು] 
ಅಮ್ಟ್ಯು (ನಾ). ಬಯಲು ; ಕಾಡು (?) : ಬೆಟ್ಟಿದ ಕೆಟಗಣ ಪೇರಟ್ತಿನ 
ತೆಂಕಣ (ಎಇ. ೫, ೬೬-೫೭; 892). 
(2.1 ತಮಿ. ಅಟುವಂ ಇ ಹರಹು, ಕಾಡು] 


ಟ್ರ 


ಆ, (ನಾ). ಕನ್ನಡ ವರ್ಣಮಾಲೆಯ ಎರಡನೆಯ ವರ್ಣ; ಆಕಾರ: 
ಅಆ...ಒ ಔಎಂದೀ ಪದಿನಾಲ್ಕುಂ ಸ್ಥ ಕ್ವ ರಂಗಳ್‌'(ಶಮದ. ೬ ಪ್ರಯೋ). 

ಆ ಐ "ಅದು? ನೋ. 

ಆ "ಆನ್ಸ್‌ ನೋ. 

-ಆ, "-ಅ' ನೋ. 

ಆ್ಯ (ಅ). ಆಶ್ಚರ್ಯ, ಪೂರ್ವಸ್ಮರಣೆ, ಪ್ರಸಿದ್ಧಿ, ಸಂತೋಷ್ಕ 
ಗಡಾರ್ಥ ಇತ್ಯಾದಿ ಅರ್ಥಗಳನ್ನು ವ್ಯಕ್ತ ಪಡಿಸುವ ಅವ್ಯಯ: 
(1) ಆಶ್ಚರ್ಯಕ್ಕೆ : ನಿನ್ನಯ ಪರಿಯನಲಾದೆನಲಾಯೆನುತ (ಬಸಪು. 
೫೯-೧೨); ಬಲ್ಸೆ ರ್‌, ಕಣಾ (ರಾಮಾಶ್ವ. ೧೧೬-೨೬). (11) ಪೂರ್ವ 
ಸ್ಮರಣೆಗೆ : ತಕ್ಷ ನಿಂಗಳನುಮನಾ ತಿಮಿಂಗಿಳಗಿಳಂಗಳೆ ನುಂಗಿದುವೊಂದು 
ತಾಣಡೊಳ್‌ (ಕಾವ್ಯಸಾ. ೭೬ ಶೂದ್ರಕ); ಆ ಪ್ರಸ್ತಾವದೊಳ್‌ (ಆದಿಪು. 
೨-೪೦ ವ); ಇದು ನನ ಸ ವಿಸಾನ್ನಕ್ಕಿದಾ 
ನಾಡ ಜೂದಿಂಗೆ (ಗದಾಯು. ೮-೧೯) ; ಜಗತ್ಪ್ರಪಂಚವ ಮಾಡಿ ಆ ಜಗದಲ್ಲಿ 
ಜೀವರೂಪಿಂದ ಬಳಿಸಂದನೆಂದು ಹೇಳುವ ಶ್ರ ಶಿಯಂತಿರಲಿ (ಆದವ. ೧೦). 
(ii) ಪ್ರ ಪ್ರಸಿದ್ಧಿಗೆ: ಕಾವೇರಿಯಿಂದಮಾ ಸವಂತ ನಾಡದಾ 
ಕನ್ನಡದೊಳ್‌ (ಕವಿರಾ. ೧-೩೬); ಆ ಮೈಸೂರನು ಬಳಸಿದುದ್ಯಾನವು 
(1a ೨-೩೯). (iv) ಸಂತೋಷಕ್ಕೆ : ಆಯೆನುತ ಬೊಬ್ಬಿ pi 

ಪ್ರನಿಕಾಯ ಕುಣಿದುದು (ಕುವ್ಯಾಆ. ೧೫-೩೦). (೪) ಗಡಾರ್ಥಕ್ಕೆ : 

ಪಾಲಾ ಅಮರ್ದಾ ಇನಿದು ಗಡಾ ; ಆನಾ ಇಮ್ಮಡಿಯಾ ಎರಟ್ಕುದುರೆಯಾ 
ಇರ್ಬರ್ಗೆರಟಸ್ಕ್‌ ದುವಾ (ಶಮದ. ೫೭ ಪ್ರಯೊಲೆ. 
ರ್ಕ "ಲ್ಯ? ನೋ. 

-ಆ( "-ಇಅ' ನೋ. 

ಆ್ಕ (e). ಅದೋ ಅಗೋ ಎಂಬ ಅರ್ಥಗಳಲ್ಲಿ ಬರುವ ನಿರ್ದೇಶಕ 
ವಾದ ಅವ್ಯಯ: ಪಿಡಿದಪನೀಗಳಾ ಪಿಡಿಯಲೆಯ್ದಿದನಾ ಪಿಡಿದಪ್ಪನೀ 
ಗಳಾ ಪಿಡಿದನೆ ಕಿನ್ನರದ್ವಯಮನೆಂಬಿನೆಗಂ ಬಟಸಂದು (ee 
೬೨೦); ಭಹದಕದೇ ಬಂದನಾ ಬಂದನೆಂದುಬ್ಬಿ (ಎಕ. ೪1, ಕಡೂರು. 
೧೬-೩೦ ; 1171); ಅ ತೋರ್ಪ್ರುದಾ ತೋರ್ಪುದೆ ಬಾನೊಳ್‌ ಧ್ವಜಪಟಿಂ 
(ಕಮದ. ೧೯೫ ಪ್ರಯೋ). 

ಆಂ "ಆನ್ಕ್‌' ನೋ. 

ಆಂಕರ, ಹಂಕಾರ, ಹಾಂಕಾರ (ನಾ). ಅಹಂಕಾರ; ಗರ್ವ: ನಾಂ 
ಧನಾಢ್ಮನೆಂದೊಳ್ಳಿದನೆಂಬಾಂಕರನುಂ ತಾಳ್ವಿರ್ಪಂ (ಪರಮಾ. ೫-೧೪). 
ಹಂಕಾರ: ಹಮ್ಮು ಹಂಕಾರ ಎಲ್ಲ ಬಲವಾಗಿ ಬೇರೂರಿರುವ ಹೆಣ್ಣೆ 
(ಚೆಂಗೂಲಿ. ೧೯೩); ಹಂಕಾರಕ್ಕೆ ಉದಾಸೀನನೇ ಮದ್ದು (ಗಾಡಿ). 
ಹಾಂಕಾರೆ: ಪ್ರೀತಿಯಿಂ ಹಾಕಾಕಿಖಿಯನು ಅತಗೆಯು ಹಾಕಿದಳು 
(ಜ್ಞಾನಸಿಂ. Ra ನಾವು ನಾಲ್ಕುದಿನ ಪಟ್ಟಾಗಿ ಮಲಗಿದರೆ ಗಂಡಸರ 
ಹಾಂಕಾರ ಮುರಿಯುತ್ತೆ (ಶ್ರಿ ಕಥೆ. NE 

[ಆ ಸಂ. ಅಹಂಕಾರ] 

ಆಂಕರು (ನಾ). ಅತಿಯಾಸೆ; ದುರಾಸೆ: ಜನಗಳು ಬಾಯಲ್ಲಿ ದುಡ್ಡಿನ 

ಆಂಕರು ಇಲ್ಲ ಎನ್ನುತ್ತಿದ್ದಾರೆ (ಜಾರುದಾ. ೨೭). [< ಅಟ ?] 


ಟು 


| 
| 
| 
| 
| 


10 


ಆಂಕೆಗೊಳ್‌ 


ಆಂಕೆ, ಆಕ್ಕೆ (ನಾ). ೧. ಎದುರಿಸುವಿಕೆ; ಪ್ರತಿಭಟನೆ; ಅಡ್ಡಲಾಗಿ 


ನಿಲ್ಲುವುದು; ಅಡ್ಡಿ ; ತಡೆ: ಮೆಯ್ಸೆ ಮೆಯ್ಯಾಂಕೆಯಮೆಯ್ದಶಂಖೆ 
ಯನು (ಕವಿಚ. 1, ೩೮೫ ಮಹಾನೇ) ; ಆಂಕೆಯೆ ಗಂಡನಾವನುಆದೀ 
ನಡೆತಂದನೆ (ಪುಸ್ಪಪು. ೮-೩೦). ೨. ಊರೆ; ಆಸರೆ; ಒತ್ತಾಸೆ: 
ಚೋಳನ ನೆತ್ತಿಯೊಳ್ಳುಖಿದ ಕೂರಸಿಯಾಯಗವಾಂಕೆಯಾಗೆ (ಕಇ. 1೪, 
೧-೨೦; 1204) ; ನೂಂಕುವವುಂಕುವ . . . ಕೀಳ್ವಜಕೆಗಳಾಂಕೆಯೆನರ್ಲ 
ಭರದಿ ಲೌಡಿಳಉಾಜರ೦೯ ಪೊಯ್ದರ್‌ (ಮಹಾನೇ. ೧೨-೩೮) ; ಇಜಸಿವಾಳ್ಗ 
ಳಾಂಕೆಯೊಳ್‌ ಗಡಣಿಸಿ ಕಾದುತಿರ್ದುದು ಮಹೇಂದ್ರ)ಪತಾಕಿನಿ (ಕಾವ್ಯಸಾ. 
೪೭೬); ಹೊಗಲಿ ಸಮರಕೆ ಸ್ವಾಮಿದ್ರೋಹರು ತೆಗೆಯಬೇಡೋ ಬೆನ್ನ 
ಲಾಂಕೆಗೆ [ಪಾಠಾಂ. ನಾಂಕೆಗೆ, ಲೈದನೆ) (ಕುವ್ಯಾಶ. ೭-೨೬; ಸಾಳ್ವಭಾ. 
೧೨-೬೯ ; ನಾಗಕು. ೧೨-೭೩; ಕುರಾಸೂಂ. ೧-೭ ; ರಾಜಶೇ. ೭೯೯೨ ವ; 
ರಾಮಾಶ್ವ. ೧೦೮-೧೧ ನೋ). ಆಕ್ಕೆ: ೧. ನೂಕಿದರು ಮುಂಗುಡಿ 
ಯವರು ಬನದಾಕೆಯಲಿ ಹೊಯ್ದರು (ಕುವ್ಯಾಅ. ಓರಿಇ. ೨೦-೪). 
[ಅನ್‌ * ಇಕ್ಕೆ] 


15| ಆಂಕೆಗಂಭ (ನಾ). ಊರೆಯಾಗಿ ಕೊಟ್ಟ ಕಂಬ; ಆಸರೆಯ ಕಂಬ: 


20 


25 


ಸುರಲೋಕ ಪಳತಾಗಿ ಸಡಿಲ್ಲೊಡೆ ತಾಳ್ಗುಮೆ ನರಲೋಕಮೆಂದು ಜೋಕೆ 
ಯೊಳು, ಸರಸಿಜಸಂಭವ ಕೊಟ್ಟಾಂಕೆಗಂಭಡೊಂದಿರವಾದುದಾ ಮಹಾ 
ಮೇರು (ನಾಗಕು. ೨-೧೨) ; ಇಳೆಗೆ ಭರದಿ ಬಿದ್ದಪುದಿದೆಂದಿಟ್ಟಾಂಕೆ 
ಗಂಭದೊಂದಿರವಾದುದಾ ಹೇಮಾದ್ರಿ (ರಾಮವಿ. ೨-೧೩). 

[ಆಂಕೆ 4 ಕಂಭ] 


ಆಂಕೆಗುಡು "ಆಂಕೆಗೊಡು' ನೋ. 
ಆಂಕೆಗೆಯ್‌ (ಕ್ರಿ). ೧. ಊರೆಯಾಗಿ ಕೊಡು. ೨. ನಮಸ್ಕರಿಸು 


ಆ ಪಾವನಶಕ್ತಿಯಾವನಡಿಗಾತ್ಮ ಶಿರಸ್ಕಮನಾಂಕೆಗೆಯ್ವಳಾ ದೇವನೊಳಾಂ 
ದಿಟಿಂ ಶಿವಶಿವಾ ಮುಳಿಸಿಂ ಸೆಣಸಲ್ಸಮರ್ಥನೆ (ಶಬಶಂ. ೪-೧೩೪). 
[ಅಂಕೆ + ಗೆಯ (ಆ ಕೆಯ್ಮ್‌)) 


ಆಂಕೆಗೊಡು, ಆಂಕೆಗುಡು (ಕ್ರಿ). ಊರೆ ಕೊಡು; ಆಸರೆಯನ್ನು 


ಒದಗಿಸು : ಮೂಗಿಗೆ ತಾವರೆಯಾಂಕೆಗೊಟ್ಟೀಕೊಚ್ಚ ತಾಗಿ ನುಡಿನೆಯೆಂದ 
ಕೊಡನೆ (ಭರಚ. ೪೨-೨೨). ಆಂಕೆಗುಡು: ಮೊಲಿನಿಣ್ಬಿಂ ಮುಜಿದಪುದೀ 
ಲಲನೆಯ ಬಡನಡುವಿದೆಂದು ಕುಸುಮಶರಂ ಕೈನಲದಾಂಕೆಗೊಟ್ಟ ನೀಲದ 
ಸಲಿಗೆಯಿದೆನೆ ಕೋಮರಾಜಿ ರಂಜಿಸಿ ತೋರ್ಕುಂ (ಅರ್ಥನೇ. ೧-೭೪); 
ಪರಕಾಯ ಪ್ರನವೇಶಂಗೆಯ್ವಂತೆ ಮನಕ್ಕೆ ಮನಮನಾಂಕೆಗೊ ಟ್ಟು 
(ಲೀಲಾವ. ೪-೭೨ ವ) ; ವಿಕಸಿತ ಪ್ರಶಸ್ತ ಹಸ್ತತಳಮಂ ಕಪೋಳಮೂಳ 
ಕ್ಳಾ ಂಕೆಗೊಟ್ಟು (ಬಾಧಪು. ೩-೧ ನ 
“ಅಂಕೆ + 'ಕೊಡು] 


55 ಆಂಕೆಗೊಳ್‌ (ಕ್ರಿ). ಎದುರಿಸು; ಪ್ರತಿಭಟಸು : ಪರಿದುದು ಸುಪ್ರತೀಕ 


ಆಂಕಿಜ (ನಾ). ಒಂದು ಲಾಂಛನ; ಅಂಕುಶ (9): ಅನ್ಕಿಜಸುಲದಿ 40 | 


ಕಂಬುಕಂಟಿ ಕುಲಿಶಾವನ ಶಿತ್ರಾ ನಂದಿಕೋಲು ಸಂಗಮೇಶ್ವರನ ನುಡಿಗೆ 
(ಎಕ. Xvi, ಗುಬ್ಬಿ. ೭೪-೨೦ ; 1672). [?] 


ಗೆಜಮೇಜದವಂ ಭಗದತ್ತನಾ ಮದದ್ವಿರದಮನಾಂಕೆಗೊಂಡು ನು 
ಪನನಾತ್ಮಜನೀಗಳಾಹವಂ ಪಿರಿದು (ಪಂಸಭಾ. ೧೧-೩೬) ; ನಿನಗಿಂದ್ರಂ 
ದೊರೆ ಸಂಗರಕ್ಕೆ ದೊರೆ ನೀನಿಂದ್ರಂಗೆ ಮತ್ತೊರ್ವರಾತನನೇನಾಂಕೆ 
ಗೊಳಲ್‌ ಸಮರ್ಥರೆ (ಪಂರಾಮಾ. ೧೦-೨೦೫); ಆ ನೆಗಲ್ಲಿಂದ್ರ 
ನೆಕ್ಕತುಳದೊಳ್‌ ಧುರೆಡದೊಳ್‌ ಕಡಂಗಿನಿಂದಾನಲೊಡರ್ಚಲಾಂಕೆಗೊಳ 
ಲಾಜದೆ ಪೋಗಿ . . . ಮುರಾಂತಕಂಗಾನತನಾಗಿ ಪುಯ್ಯಲಿಡೆ (ಜಗವಿ. 
೩-೨೦). ([ಆಂಕೆ * ಕೊಳ್ಳಿ) 


ಆಂಕೆಮಾಡು ೫೫೭ ಆಂತರ 


ಆಂಕೆನಾಡು (ನಾ). ಎದುರಿಸು; ಪ್ರತಿಭಟಸು : ಎತ್ತಿದ ಕುದುರೆಯ | ಆಂಗ್ಲಭಾರತೀಯ (ನಾ). “ಆಂಗ್ಲ-ಭಾರತೀಯ ೫ ಎಂದರೆ ಯಾನ 
ದಳಮಂ ಸುತ್ತಿದ ಕಾಲಾಳನಾಂಕೆಮಾಡಿಜಂದೆಡೆಯೊಳ್‌ (ಎಕ. ೪11, ನೊಬ್ಬ ಮನುಷ್ಯನ ತಂದೆಯಾಗಲಿ, ಪಿತೃಪರಂಪರೆಯ ಇತರ ಪೂರ್ವಜ 
ಸಾಗರ. ೫೮-೧೬ ; 1143). [ಆಂಕೆ + ಮಾಡು] ಗಂಡಸರಲ್ಲಿ ಯಾರೇ ಆಗಲಿ ಯೂರೋಪೀಯ ಸಂತತಿಯವನಾಗಿ 
ಆಂಕೆಯಾಳ್‌ (ನಾ). ಪ್ರತಿಭಟಿಸುವ ಭಟ; ಎದುರಿಸುವ ಸೈನಿಕ : ಅಥವಾ ಆಗಿದ್ದು, ಯಾವಾತನು ಭಾರತದ ರಾಜ್ಯ ಕ್ಷೇತ್ರದೊಳಗೆ ಅಧಿವಾಸಿ 


| 
ಫೊಆಮಟ್ಟಆಿವಾಳ್ಗ ಮಾನ್ಯೆಯಾಳ್‌ ಗಡಣಿಸಿ (ಚಂದ್ರಪು. ೫-೧೦೬). | 5] ಯಾಗಿರುತ್ತಾನೋ ಮತ್ತು ಅಲ್ಲಿ ಕೇವಲ ತಾತ್ಕಾಲಿಕವಾದ ಉದ್ದೇಶ 
[ಅಂಕೆ * ಆಳ್ಕ್‌] | ಗಳಿಗಾಗಿ ಮಾತ್ರ ನೆಲಸಿರದೆ ರೂಢಿಯಾಗಿ ನಿವಾಸಮಾಡುವ ತಾಯಿತಂದೆ 
ಆಂಗಿಕ (ಗು). ೧. ಶರೀರಕ್ಕೆ ಸಂಬಂಧಿಸಿದ. (ನಾ). ೨. [ನಾಟ್ಯ) ಗಳಿಂದ ಅಂಥ ರಾಜ್ಯಕ್ಷೇತ್ರದಲ್ಲಿ ಜನ್ಮಪಡೆದಿರುತ್ತಾನೋ ಅಥವಾ ಪಡೆ 


ಬಗೆಯ ಅಭಿನಯಗಳಲ್ಲಿ ಒಂದು: ಅಂಗೋಪಾಂಗಂಗಳೊಳೆಸೆವಾಂ [ಆಂಗ್ಲ * ಭಾರತೀಯ] 
ಗಿಕಮಂ (ಆದಿಪು, ೯-೨೮) ; ಪ್ರಕಟಾಂಗಿಕ ವಾಚಿಕ ಸಾತ್ವಿಕಾಹಾರ್ಯಂ 
ಗಳೆಂಬ ನಾಲ್ಯಭಿನಯಂ (ಅಜಿಪು. ೫-೯) ; ಅಭಿನಯವು "ಆಂಗಿಕ (ಆಂಗ 
ಚಲನೆಗಳು) "ವಾಚಿಕ ' (ಮಾತಿಗೆ ಸಂಬಂಧಪಟ್ಟವು) "ಆಹಾರ್ಯಕ' 
(ನೇಷಭೂಷಾದಿಗಳ ರಚನೆ) "ಸಾತ್ವಿಕ? (ರೋಮಾಂಚಾದಿಗಳ 
ಪ್ರದರ್ಶನ) ಎಂದು ನಾಲ್ಕುವಿಧ (ಕೈಪಿಡಿ. ೨೦೫ ಅಡಿಟಿ). | 
[ಸಂ.] | 
ಆಂಗಿರ (ನಾ). - ಆಂಗಿರಸ ೨: ಅಬ್ದಪ್ರಿಯಸೂನುಗಾಂಗಿರನುದಾಸೀನಂ | ನೂರ ಚಿಮ್ಮಗಾವುಂಡ (ಎಕ. ೫1, ಚಿತ್ರದು. ೨೩-೨೩ ; 1205). [?) 
(ಜಾತತಿ. ೨-೧೫) ; ಆಂಗಿರಸ - ಆಂಗಿರ (ಶಮದ. ೨೮೦ ಪ್ರಯೋ). | | ಆಂಡನ್ಮು (ನಾ). ಒಬ್ಬಾಕೆಯ ಹೆಸರು : ಕುಂಡಿನಗೋತ್ರದ ಶಿಡುಕೆಯ 
[ಆ ಸಂ. ಆಂಗಿರಸ] ಆಟಹಿಯ ಮಣವಾಳರಿಗಂ ಆಣ್ಣಂಮೆಗಂ ಕುಲದೀಪಕನಾಗಿ ಪುಟ್ಟದ 


|] 
| 
| 
I 
ಅಂಗಗಳ ಚಲನವಲನಗಳಿಂದ ತೋರಿಸುವ ಅಭಿನಯ ; ನಾಲ್ಕು ದನೋ ಆಂಥ ಮನುಷ್ಯ ಎಂದು ಅರ್ಥ (ಭಾಧಾನ. ೨೧೭). 
[| 
| 


Mind ಎಂಬ ಅರ್ಥದಲ್ಲಿ ಬಳಸಲಾಗಿದೆ (ಜೀವಾತ್ಮ. ೧೦೮). 
| ೨. ಆಂಗ್ಲೆ ೨: ಒಬ್ಬ ಆಂಗ್ಲೇಯನು ರಸ್ತೆಯ ನಡುವೆ ನಿಂತಿದ್ದನು 
| (ಠೂ). [ಆ ಅಂಗ್ಲ) 

[yeh (ನಾ). ಶಿವಭಕ್ತ. "ಇಹಃಪಗೆಯಾಂಡ' ಪರಾ. [ಆ ಆಣ್ಣಿ] 


151 ಆಂಡನೂರ್‌ (ನಾ). ಒಂದು ಊರಿನ ಹೆಸರು: ಶ್ರೀಮನ್ನಾಳ್ರಭುವಾಂಡ 


| 

| 
ಆಂಗಿರಸ (ನಾ). ೧. ಅಂಗಿರಸ್‌ ವಂಶದವನು. ೨. ದೇವತೆಗಳ | ಸುಪುತ್ರ ಪೆರಿಯಾಳುವ ಸೆಟ್ಟ (ಸೌಇಇ. IX-i, ೨೬೮-೩೮ ; 1162). 
ಗುರುವಾದ ಬೃಹಸ್ಪತಿ: “ಆಂಗಿರಸನಮರಗುರು ವಾಕ್ಚತಿ ಗುರು | [ಅಂಡ್ಯ + ಅಮ್ಮೆ ] 
ಬೃಹಸ್ಪತಿ” (ಮಂಗಳಾ. ೧೧-೬). ೩. ಅರವತ್ತು ಸಂತ್ಸರಗಳಲ್ಲಿ| | ಆಂಡಯ್ಯ (ನಾ). ೧. ಒಬ್ಬಾತನ ಹೆಸರು : ಜನಯ್ಯನುಮ್‌ ಅಣ್ಣಯ್ಯ 
ಆರನೆಯದು. [ಸಂ.] | | ಸುಮ್‌ ಬಾಳುಗಟ್ಟು ಮೆಚ್ಚಿ ಬಾಧಾಪರಿಹಾರಂ (ಮೈ ಆರಿ. ೧೯೨೪, 
ಆಂಗೀರಸ (ನಾ). - ಆಂಗಿರಸ ೩: ಮತ್ತಮಾ ವರುಷನೇ ಪ್ರಭವ ವಿಭವ | | ೪೬-೨; 7). ೨. "ಕಬ್ಬಿಗರ ಕಾವ' ಗ್ರಂಥವನ್ನು ರಚಿಸಿದ ಕವಿಯ 
ಶುಕ್ಲ ಪ್ರಮೋದೂತ ಪ್ರಜೋತ್ಪತ್ತಿ ಆಂಗೀರಸ . . . ಅಕ್ಷಯವೆಂದಜ | ಹೆಸರು: ಲೆಕ್ಕಿಗರರಸನೊಗೆದನೆಸೆನಾಂಡಯ್ಶಂ (ಕಬ್ಬಿಕಾ. ೧೧)- 


ವತ್ತು ತೆಜನಾಗಿಹುದು (ವಿವೇಕ. ೩೨೧). [ಸಂ.] [2s [ಆಂಡ್ಮ+ ಅಯ್ಯ] 
ಆಂಗುಲಿ (ನಾ). ಹಸುವನ್ನು ಕೊಲ್ಲುವವನು : ಮುನಿಗಳ್‌ ಅಂಗುಲಿ | ಆಂಡಾರಿ (ನಾ). ೧. ಭಕ್ತ; ಶರಣ; ದೈವಭಕ್ತಿಯಲ್ಲಿ ಮುಳುಗಿ 
ಗೆಂತಂತು ಮುನಿದು ತಿರೆಯೊಳ್‌ ರಕ್ಕಸನಾಗಿ ಪುಟ್ಟಿಂದು ಬಯ್ದರ್‌ | ,. ದವನು: ಶೈವಭಕ್ತಿ ಪ್ರವಾಹವನ್ನು ಆಂಡಾರಿಗಳು ಹೆಚ್ಚಿಸಿದರು (ಭಕ್ತಿಬ. 


(ರಾಮಾಶ್ವ. ೧೩೭-೨೨). [ಅವು * -ಕುಲಿ,] 
ಆಂಗೊಳ "ಅಂಗೊಳೆಗು? ನೋ. | 
ಆಂಗೊಳಗು, ಆಂಗೊಳ (ನಾ). ಹಸುವಿನ ಕಾಲಿನ ಗೊರಸು : [10 
“ ಆಂಗೊಳಗೆಂದು ಆನಿನ ಕೊಳಗು' (ಕಶಸಾ. ೭-೧೩೩) ; “ಆವಿನ ಕೊಳ 
ಗುಮದಾಂಗೊಳಗೆನಿಕುಂ (ಕವಿಕಂ. ೮೭); ಜಲಧಿಯ ನೀರನದೊಂ | 


೧೧೬). ೨. ಒಬ್ಬ ಶಿವಶರಣನ ಹೆಸರು : ತರುಣಿ ಪೇಳಿದ ದೋಷಮಂ 
ಕೇಳ್ದೆರಡು ಕಣ್ಣಂ ಕಳೆದುಹಾಯ್ಕಲು ಮರಳಿ ಪಡೆದನು ಗುರುತನಯ 
ನಾಂಡಾರಿಯಕ್ಷಿಗಳ (ಬಸಪು. ೪೫ ಸೂ). 
[+ ತಮಿ. ಆಂಡಾರ್‌) 
ಆಂಡಿ (ನಾ). ಶೈವ ಸಂನ್ಯಾಸಿ; ಜಂಗಮ: ಕೊಡಲಿಯಿಂದೀಯಾಂಡಿ 
ದಾಂಗೊಳಗಿನ ನೀರೆಂದು ಬಗೆದು (ಆದಿಪು. ೧೩-೪) ; ಆ ಜಳಧಿಯಾಂ ತಲೆಯನರಿದಂ ದೇವ (ಇ ಆಸಿ ರ. ೪೨-೯) ; ಚೊಲ್ಲಡಿನಾಚಿ ಬರುತಲಾ 
ಗೊಳಗೆಂದೆನೆ ದಾಂಟಿ (ನೇಮಿಫು. ೧೧-೨೦) ; ಇನಿತೊಂದು ಮಾಜಕ್ಕೆಯಿಂ | ಹರನ ಪೂಜೆಯ ಪೂವನೊಂದ ವಾಸಿಸೆ ಕಂಡು ತೊಣೆಯಾಂಡಿ ಮೂಗರಿ 
ಮಡಿದಾಂಗೊಳಗೆಂತಂತು ಪೋಟ್ಟು(ರಾಮಾಶ್ವ. ೧೧೪-೧೧). ಆಂಗೊಳೆ: !35| ಯಲು (ಚಿಬಪು. ೫೫-೧೩). (ದೇ. ॥ ತಮಿ. ಮಲ. ಆಣ್ಣಿ) 
ಆಂಗೊಳಗು ಎ ಆಂಗೊಳಂ (ಶಮದ. ೧೭೬ ಪ್ರಯೋ). ಆಂಡು "ಆಡ್ಕು' ನೋ. 
[ಅವ್ಳು * ಕೊಳಗು] | | ಆಂಡುಗಿ (ನಾ). ಒಂದು ಊರಿನ ಹೆಸರು: ಸಿಮ್ಮನೂರ ಕಿಳ್ಳಮ್ಮನ್‌ 
ಆಂಗ್ರವಂಕೆ (ನಾ). ಒಂದು ಸೀಮೆ (?) : ಕರಣೀಕರ ಅಠವಣೆಯ | | ಅಣ್ಣುಗಿಯರಟ್ಟ ಗನ್‌ ಬೆದೆಮೆಟ್ಟಯಾಲಮ್ಮಾನ್‌ (ಎಕ. ೪೫1, ಸೊರಬ. 
ಮಾಗಣೆ ಶಾನುಭೋಗರ ವರ್ತನೆಯಿಂದ ಗ ೨ ಆಂಗ್ರವಂಕ್ಕೆ ನಾಡೋ ೧೦-೧೩ ; 800). [2] 
ಪಾದಿಯಲ್ಲಿ ಬಾಹ ಉಂಬಳಿಯ (ಮೈಆರಿ. ೧೯೩೪, ೨೭-೨೬; ಆಂಡೆ (ನಾ). ಒಂದು ಮನೆತನದ ಹೆಸರು: ಎಡೆಯಾಂಡೆಯ ಮಕ್ಕಳು 
1430), ([?] | ಮಾದೆಯಾಂಡೆ ಪಂಡಿತಾಂಡೆ (ಮೈಆರಿ. ೧೯೩೯, ೪೩-೧೬; 1189). ([?] 
ಆಂಗ್ಲ (ಗು). ೧. ಇಂಗ್ಲಿಷರಿಗೆ ಸಂಬಂಧಿಸಿದ; ಇಂಗ್ಲೀಷರ: ಆಂತ "ಆನ್‌? ಪರಾ. 
ಕುಮಾರಿಯು ಇನ್ನೂ ಆಂಗ್ಲತರುಣಿಯೊಡನೆ ಮಾತನಾಡುತ್ತ ಕುಳಿತಿ ಆಂತರ (ಗು). ಒಳಗಿನ; ನಡುವಣ; ಮಧ್ಯದ: “ಹೀಗೆ ಭಾಷಾ 
ದ್ಡಳು (ಸಮಜೀ. ೫೮೪). (ನಾ). ೨. ಇಂಗ್ಲಿಷ್‌ ಜನಾಂಗದವನು : ವ್ಯತ್ಯಾಸ ಹೊಂದುವುದಕ್ಕೆ ಇರುವ ಮುಖ್ಯವಾದ ಕಾರಣಗಳನ್ನು ಅಂತರ 
ಹುಚ್ಚು ಹಿಡಿದ ಅ ಅಂಗ್ಲನೊಬ್ಬನನ್ನು ನೀನು ನೋಡಿಲ್ಲವೆ (ಸ ಜಾ ಬಾಹ್ಯ ಎಂದು ಎರಡು ಪಂಗಡಗಳಾಗಿ ವಿಭಾಗಿಸಬಹುದು? (ಕೃಪಿಡ. 
೨೯೫). ಸಂ.) 


40 


೫೭೭). [ ಇಂ. Anglo] | 


ಆಂತರಗಭೀರ ೫೫೮ ಆಂದುಗೆಲ್‌ 


ಆಂತರಗೆಭೀರ (ನಾ). ಒಳಗಿನ ಆಳ; ಅಂತರಂಗದ ರಹಸ್ಯ : ಆಂತ | ಆಂತರಿಕಶಕ್ತಿ (ನಾ). ಒಳಗಿನ ಶಕ್ತಿ ಬಲ: ಒಳಿತಿಗೆ ಬಾಕ್ಕ 


ರೆಂಗನನ್ನೆಲ್ಲ ಬಿಚ್ಚಿ ತೋರಿಪನಾರು ಆಂತರಗಭೀರಗಳ ತಾನೆ ಕಂಡವರಾರ್‌ ಪ್ರದರ್ಶನಯೋಗ್ಯವಾದ ಶಕ್ತಿಯಿಲ್ಲವಾದರೂ ಆಂತರಿಕಶಕ್ತಿಯಿದೆ 
(ಮಂಕುಕ. ೧೯೪). [ಅಂತರ +೬ ಗಭೀರ] ಯೆಂದು ಸಮಾಧಾನಪಟ್ಟುಕೊಳ್ಳ ಬಹುದು (ಬದ್ಧಪ್ರ. 2೪11). 
ಆಂತರದೀಕ್ಷೆ (ನಾ). ಅಂತರಂಗಕ್ಕೆ ಸೇರಿದ ದೀಕ್ಷೆ,--ವ್ರತ: [ಅಂತರಿಕ + ಶಕ್ತಿ] 


ವಿಷ್ಣುದೀಕ್ಷೆಯಲ್ಲಿ ಬಾಹ್ಮದೀಕ್ಷೆಯೆಂದೂ ಆಂತರದೀಕ್ಷೆಯೆಂದೂ ಎರಡು 5! ಆಂತರ್ಯ (ನಾ). ೧. ಅಂತರಂಗ; ಅಭಿಪ್ರಾಯ ; ಒಳಗುಟ್ಟು; 
ಪ್ರಕಾರ (ಹಸಾರ. ೧೬-೧೮ ಟೀಕು). [ಆಂತರೆ* ದೀಕ್ಷೆ) | ರಹಸ್ಯ: ಬರಿದೆ ಬಯ್ಜುದೆ ತಂದೆಯ ೦ ತಿಳಿಯದಾಂತರ್ಯಮಂ 
ಆಂತರವಸ್ತು (ನಾ). ಒಳಗಿನ ವಸ್ತು: ಚಾರ್ವಾಕರು ಬಾಹ್ಮವಸ್ತು | (ಶ್ರೀರಾಮಾ. ೮೧-೪೮). ೨. ಸಮಾಪ ಬಂಧುತ್ವ; ತುಂಬ ಬೇಕಾ 
ಗಳನ್ನು ಮಾತ್ರ ಅಂಗೀಕರಿಸಿದರು. ಯೋಗಾಚಾರರು ಅಂತರವಸ್ತು | ಗಿರುವುದು; ಅಂತರಂಗದ ಸ್ನೇಹ. ೩. ಮನಸ್ಸು: ಪುರುಷರ 
ಗಳನ್ನು ಮಾತ್ರ ಅಂಗೀಕರಿಸಿದರು ( ಹಿಂದಸಾ. ೬೯). [ಆಂತರ + ವಸ್ತು] ತಮ್ಮನ್ನು ಗೆಲ್ಲಲೆಂದೆಲ್ಲರು ಬಯಸುವರಾಂತರ್ಯದೊಳಗೆ (ಇಂ ಚಾಪ. 
ಆಂತರಸುಖ (ನಾ). ಒಳೆಗಿನ ಸುಖ; ಅಂತರಂಗದ ಸೌಖ್ಯ: 10, ೯೧-೪೧). [ಸಂ.] 
“ಒಳ್ಳೆಯ ವರ್ತ ಮಾನವನನ್ನು ಅಥವಾ ಮಾತನ್ನು ಕೇಳಿದರೆ...| |ಆಂತರ್ಯಕ (ನಾ). ಪ್ರೀತಿ ವಿಶ್ವಾಸಗಳಿಂದ ಕೂಡಿರುವುದು; 
ಒಳ್ಳೆಯ ಕಾವ್ಯವನ್ನು ಓದಿದರೆ ತೊಡಕಾದ ಸಮಸ್ಯೆಯನ್ನು ಬಿಡಿಸಿದರೆ] | ಆತ್ಮೀಯತೆ: ನನಗೆ ನೀನು ನುಡಿಸುತ್ತಿದ್ದ ವೀಣೆಯ ನೆನಪು ಬರುತ್ತಿತ್ತು. 
. ಉಂಟಾಗುವ ಸುಖವನ್ನು ಅಂತರಸುಖನೆಂದು ಹೇಳಬಹುದು ” | ಕುಮುದಾ... ಅದರೊಡನೆ ನೀನು ಎಷ್ಟು ಸರಸವಾಗಿ, ಎಷ್ಟು ಆಂತರ್ಯ 
(ಕೈಪಿಡಿ. ೧೬೯). [ಆಂತರ ಸುಖ] ಕವಾಗಿ ಮುಗುಳುನಗೆಯಿಂದ ಮಾತನಾಡುತ್ತಿದ್ದೆ (ಹೊಸಕ್ತಿ. ೮). [ಸಂ.] 
ಆಂತರಾಳಿಕ (ನಾ). ಒಳಗಿನದು; ಅಂತರಂಗಕ್ಕೆ ಸೇರಿದ್ದು ;|15 ಆಂತರ್ಯದರ್ಶನ (ನಾ). ಅಂತರಂಗವನ್ನು ಕಾಣುವುದು: ಆದರೆ 
ನಡುವಿನದು: ತನಗಂ£ಗಾಂ3ತರಾಳಿಕವಾದ ಮಾಯಾಕಾರ್ಕ ಘನತೆ | ಅದೇ ಮೌನ ಶೆಟ್ಟರಿಗೆ ಅವನ ಮಾತು ಹೇಳಬಹುದಾದ್ದಕ್ಕಿಂತಲೂ 
ಮಂ£ಮುಂ]ದಾದಕ್ಕಿದುವದೇ (ಅರಸಾ. ೫-೨೨೫). [ಸಂ] | ಹೆಚ್ಚು ಅವನ ಆಂತರ್ಯದರ್ಶನ ಮಾಡಿಕೊಡುತ್ತಿತ್ತು (ಹೊಸಕ್ಷಿ. ೩೬). 
ಆಂತರಿಕ (ಗು). ಒಳಗಿನ; ನಡುವಣ : ಆಂತರಿಕೆವಾದ ದೋಷದಿಂದ [ಆಂತರ್ಯ * ದರ್ಶನ] 
ಧರ್ಮವು ಶಿಥಿಲವಾಗುವ ಸಂದರ್ಭದಲ್ಲಿ ಬುದ್ಧ ಮತ್ತು ಮಹಾವೀರರು ಆಂತರ್ಯನಿಚಾರ (ನಾ). ೧. ಒಳಗಿನ ವಿವೇಚನೆ; ಅಂತರಂಗದ 
ಧರ್ಮರಕ್ಷಣೆ ಮಾಡಿವ್ಹಾರೆ (ಯಕ್ಕಾರ. ಪೀ. ೧೦೬); ಸಕಲ ಸೃಷ್ಟಿಯ |20) ಪರೀಕ್ಷೆ. ೨. ಗುಟ್ಟಾದ ವಿಷಯ ; ರಹಸ್ಯವಾದ ವಿಚಾರ. 


ಹಿನ್ನೆಲೆಯಲ್ಲಿ ಒಂದು ಆಳವಾದ ಹಾಗೂ ಅಂತರಿಕವಾದ (Intrinsic) [ಆಂತರ್ಯ + ವಿಚಾರ] 
ಆನಂದ ಹಾಗೂ ಸೌಂದರ್ಯವಿದೆ (ನವ್ಯಕಾ. ೭೩). [ಸಂ.] ಆಂತು "ಆನ್‌, ಪರಾ. 
ಆಂತರಿಕಕಾರಣ (ನಾ). ಒಳಗಿನ ನಿಮಿತ್ತ; ತನ್ನೊಳಗೆ ತಾನೇ ಆಂತುಕ್ಕೂರ್‌ (ನಾ). ಒಂದು ಊರು: ಅನ್ಹು ಕ್ಯೂರಗ್ರಾಮಶ್ವ 
ಒದಗುವ ಕಾರಣ; ಪ್ರಕೃತಿಸಹೆಜವಾದ ಕಾರಣ: ಭಾಷೆ ದೇಶ (ಇಳ. 1%, ೧೦೩-೮; 1). "ಆತುಕೂರ್‌ ಪರಾ. [?) 
ಕಾಲ ಭೇದದಿಂದ ವ್ಯತ್ಯಾಸವನ್ನು ಹೊಂದುವುದಕ್ಕೆ ಆಂತರಿಕಕಾರಣವೇ |25| ಆಂತ್ರ (ಗು). ೧. ಕರುಳಿಗೆ ಸಂಬಂಧಿಸಿದ. (ನಾ). ೨. ಕರುಳು; 
ಸಾಕಾಗಿರುತ್ತದೆ (ಕೈಪಿಡಿ. ೨೯೫). [ಆಂತರಿಕ * ಕಾರಣ] ದೊಡ್ಡ ಕರುಳು: “ಆಂತ್ರಂ, ಪುರೀತತ್‌ ಈ ೨ ಕರುಳ್‌? (ಹಲಾಯು. 
ಆಂತರಿಕಕ್ರಿಯೆ (ನಾ). ಒಳಗಿನ ಕೆಲಸ; ಅಂತರಂಗದ ಕ್ರಿಯೆ : ೧೦೪-೧೩೬) ; ಹತಾಶ್ವ್‌ಘಜರ್ಜರಿತಾಂತ್ರೌಘ ವಿಕರಿೀ ಫೇರವರವ 
ಮಾನವನ ಅಂತರಿಕಕ್ರಿಯೆಗಳಿಂದ ಪ್ರಕೃತಿಯ ಕ್ರಿಯೆಗಳನ್ನು ವಿವರಿಸ ವ್ಯಾಜೃಂಭಿತಂ (ಎಕ. ೪1, ಚಿಕ್ಕಮ. ೧೬೧-೯೬; 1187). [ಸಂ.] 


ತಕ್ಕದ್ದೆಂದು ಅವರ ನಂಬಿಕೆ (ಯಕ್ಸಾರ. ೨೯ ಪೀ). [ಆಂತರಿಕ * ಕ್ರಿಯೆ] | 
ಆಂತರಿಕಚಾರಿತ್ರ (ನಾ). ಒಳಗಿನ ನಡೆ; ಅಂತರಂಗದ ಶೀಲ: 

ಜೀವನದೊಳಗಿನ ವೈಷಮ್ಯದ ಕಾರಣಗಳನ್ನು ಇಲ್ಲದಂತೆ ಮಾಡುವುದು 

ಚಾರಿತ್ರದ ಕಾರ್ಯವಾಗಿದೆ , . . ಅಂತರಿಕಚಾರಿತ್ರದಲ್ಲಿ ಆತ್ಮಜ್ಞಾನ 

ಸಂಪಾದನೆ ಮಾಧ್ಯಸ್ಥಭಾನಗಳ ಸಿದ್ಧಿಗಳ ಸಮಾವೇಶವಾಗುತ್ತದೆ (ರೋಗ). ೨. ಆಂತ್ರವೃದ್ಧಿ (8). [ಅಂತ್ರ ೬ ವಾಯು] 

(ಜೈನಪ. ೧೧). [ಆಂತರಿಕ * ಚಾರಿತ್ರ] ಆಂತ್ರಸ್ರಜ (ನಾ). ಕರುಳಿನ ಮಾಲೆ: ಮಹಾಂತ್ರಸ್ರಜಮಂ ತಾಳ್ಡಾತ 
ಆಂತರಿಕೆತೆ (ನಾ). ಮನಸ್ಸು ಒಳಮುಖವಾಗಿರುವುದು;(|35| ನಸುವನಾಗಳ್‌ ಬೇಳ್ತಂ (ವಿಷ್ಣುಪು. ೨-೨೫೧). [ಅಂತ್ರ ಸ್ರಜ] 

ಅಂತರ್ಮುಖತೆ: ನರಹರಿಯ ಸಹವಾಸದಿಂದ ಆಂತರಿಕತೆಯೊಂದು| | ಆಂದಿ (ನಾ). ಹೊಣೆ; ಜಾಮಾನು: ನೀನರಮನೆಯೊಳೆನಗೋಸ್ಕರ 


ಆಂತ್ರರಸೆ (ನಾ). ಕರುಳಿನ ರಸ; ಕರುಳಿನಲ್ಲಿ ಉತ್ಪತ್ತಿಯಾಗುವ 
| ರಸ: ಲಾಲಾರಸ ಜಠರರಸ . .. ಆಂತ್ರರಸಗಳು ಹೇಗೆ ತಮ್ಮ ಕಾರ್ಯ 

ಮಾಡಬೇಕಾಗುವುದೋ (ಸಾಹಿನಿ. ೮೯). [ಅಂತ್ರ * ರಸ] 
ಆಂತ್ರವಾಯು (ನಾ). ೧. ಕರುಳಿಗೆ ಸಂಬಂಧಿಸಿದ ವಾಯು 


ಅವನಲ್ಲಿ ಕಾಣಿಸಿಕೊಂಡಿತು (ಸಮಜೀ. ೯೭೭). [ಸಂ. ಆಂತರಿಕತಾ] ವಾಗಿ ಆಂದಿಯಾದರೆ ಅವರು ನನ್ನನ್ನು ಬಿಟ್ಟುಬಿಡುವರು (ಸ್ಕಾಂಡರ್‌). 
ಆಂತರಿಕೆಪರೀಕ್ಷೆ (ನಾ). ಒಳಗಡೆಯ ಪರೀಕ್ಷೆ: ಕಾರ್ಯದರ್ಶಿ [ಆನ್‌ + -ದಿ] 
ಕೂಡಲೇ ಆಂತರಿಕಪರೀಕ್ಷೆಯ ವರದಿಯನ್ನು ಓದಲಾರಂಭಿಸಿದನು| | ಅಂದಿಗೆ (ನಾ). ೧. ಹೊಣೆಗಾರ; ಜಾಮಾನುದಾರ (ಸ್ಕಾಂಡರ್‌). 


(ಪುನರು. ೮೯). [ಆಂತರಿಕ -- ಪರೀಕ್ಷೆ] 40 ೨. ಮೋಜುಗಾರ; ಸೆಡಕಿನವನು. (ಸ್ಕಾಂಡರ್‌). 
ಅಂತರಿಕೆಪ್ರಮಾಣ (ನಾ). ಒಳಗಿನ ಪ್ರಮಾಣ, --ಆಧಾರ : | [ಅಂದಿ * -ಗ್ಯ) 
ಇನ್ನು ಆಂತರಿಕ ಪ್ರಮಾಣದ ಕಡೆಗೆ ನಾವು ಹೊರಳಬಹುದು (ಸಾಹಿಸ.| |'ಆಂದಿಗೆಲ್‌ ಆಂದುಗಲ್‌ ನೋ. 
೧೫೨). [ಅಂತರಿಕ * ಪ್ರಮಾಣ) ಆಂದುಗಲ್‌, ಆಂದಿಗಲ್‌ (ನಾ). ೧. ಹೊರೆಯನ್ನು ಇಳಿಸಲು 
ಆಂತರಿಕವಿಭಜನೆ (ನಾ). ಒಳವಿಭಾಗ : ಮುಖ್ಯವಿಷಯ ವಿಭಾಗ ನೆಟ್ಟಿರುವ ಹಾಸುಗಲ್ಲು (ಸ್ಕಾಂಡರ್‌). ೨. ಬೀಸುವಕಲ್ಲು (ಸ್ಯಾಂಡಕ್‌). 
ಗಳಲ್ಲಿಯ ಆಂತರಿಕ ವಿಭಜನೆ ಅರ್ಥಪೂರ್ಣವಾಗಿದೆ (ಗ್ರಂಥಾಲ. ೨೩). |45, ಆಂದುಗಲ್ಲು ಕೊಳ್ಳು (ಕಲ್ಪದ್ರು. ೨೪). ಆಂದಿಗಲ್‌ : ೨. “ಅಂದಿ 
[ಅಂತರಿಕ + ವಿಭಜನೆ] ಗೆಲ್‌ - ಬೀಸುವ ಕಲ್ಲು” (ಪ್ರಭಣ್ಣ). [ಅಂದಿ + ಕಲ್‌] 


ಆಂದು 


ಆಂದು (ನಾ). ಒಂದು ಸುಂಕ (2) : ಕುಜುಕುಂದಿಯ ಗ್ರಾಮದ 
ನಾಯಿಂದರಿಗೆ ಸರ್ವಮಾನ್ಯವಾಗಿ ಆಂದು ಪಂನು ಬಿಟ ನಾಸ ಸರ್ವ 
ಮಾಂನ್ಮವಾಗಿ ಬಿಡಿಸಿದಾತೆ (ಸೌಇಇ. 12-11, ೬೫-೯ ; 1545). [1] 

ಆಂದೆ (ನಾ). ಗೂಬೆಯ ಜಾತಿಗೆ ಸೇರಿದ ಪಕ್ಷಿ; ಹಂದಿಗೀರನ 
ಹಕ್ಕಿ: ಹಂಸೆ ಕುರ್ಕುಗಿಳಿ ಪುರುಳಿಪೆಂಗುರು ಕಾರಂಡೆಮಾಂದೆ ಮೊದಲಾ 
ಗೊಡೆಯ ಗಗನಚರಂ (ವಡ್ಡಾರಾ. ೯೭-೮) ; ಆ ರಾಜಹಂಸಂಗಂ ಕನಕಾಕ್ಷ 
ನೆಂಬೊಂದಾಂದೆಗಂ ಪರಮಮಿತ್ರತ್ವಮಾಗಿ (ಪಂಚತಂ. ೧೨೪-೧೬) ; ಎಲೆ 
ದೇವರೆ ಪುತ್ತುಂ ಬತ್ತಲೆಯುಂ ಬಆಾದಿಲ್ಲದೆಂಬರದು ಕಾರಣದಿಂ ನೆಲೆ 
ಯಾಂದೆಯನಚ್ಚಿದವೋಲೆಲೆಮಿಡುಕದೆ ನೆನೆಯುತಿರ್ದಿರೇನಂ ಮನದೊಳ್‌ 
(ಯಶೋಚ. ೪-೧೫) ; ಕಾಳಾಯಸ ಕಳಾಪುರುಸಂ ಕಣ್ಗಳೊಳ್‌ ಸುಟ್‌ಯೆ 
ದೀಪ್ತದೊಳಾಂದೆಗಳ್ಬ ಆಯೆ ರಣರಸೋದ್ರೇಕಾಂಧಂ ಜರಾಸಂಧನವಂ 
ಬಗೆಯದೆ (ಮಹಾನೇ. ೧೧-೭೭ ವ). 

[ದೇ. | ಶಮಿ. ಅನ್ಚೈ ಎ ಗೂಬೆ, ಚುಕ್ಕಿಯಿರುವ ಸಣ್ಣಗೂಬೆ ; 

ಮಲ. ಅಸ್ತ್ರ ಎ ದುಶ್ಯಕುನದ ಪ್ರಾಣಿ] 

ಆಂದೆಗೆ (ನಾ). ಎ ಆಂದೆ (ಕಿ). [ಅಂದೆ -ಗ್ಯ) 

ಆಂಜೆಗೀರ (ನಾ). - ಆಂದೆ : ಅಂತಾ ಪಿಂಗಲಿಯೆಂಬ ಆಂದೆಗೀರನಾ 
ಹಂಸೆಗೆ ಕಾಮಪುರುಷನಂತೆ ತನಗಿಲ್ಲದ ಮೈಮೆಯನುಂಟುಮಾಡಿ ನುಡಿ 
ಯುತ್ತಿರ್ಪನ್ನೆಗಂ (ಪಂಚತಂ. ೧೨೬-೧೦). [ಆಂದೆ + ಕೀರ] 

ಆಂದೋಲ, ಆಂದೋಳ (ನಾ). ೧. ತೂಗಾಡುವುದು (8). 
೨. ಉಯ್ಯಾಲೆ. ೩. ಮೇನ; ಪಲ್ಲಕ್ಕಿ. ಆಂದೋಳೆ : ೧. ಕಣ್ಗೊ 
ಳಿಸಿತ್ತಬ್ಬಾಕರಂ ತಂಪಲೆಸ ಮಲಯಮಂದಾನಿಲಾಂದೋಳದಿಂದಂ 
(ಕಾದಂಉ. ೭೮೦). ೨, *ದೋಳಾಂದೋಳಮುಯ್ಯ ಲಕ್ಕುಂ (ಮಂಗರಾ. 
೬೧-೧೭) ; ಕರ್ಣಾಟೀಕರ್ಣಪೂರನ ಪಾಲೆಗಳುಂ ಸರಸ್ವತಿಯಾಡುವ 
ಲೀಲಾಂಡದೋಳದಂತಾದುವು (ಪಂಪಭಾ. ೨-೩೯ ವ). ೩. “ನೃಪರ 
ಪಲ್ಲಕ್ಕಿಯಂದಣಾಂದೋಳಮಕ್ಕುಂ? (ಮಂಗರಾ. ೭೮-೧) ; ಶಿಬಿಕಾಂ 
ದೋಳಾದಿ ಯಾನಂಗಳುಮಂ (ಅದಿಪು. ೪-೫೪ ವ). ೪, ಚಂಚಲತೆ ; | 
ಅನಿಶ್ಚಿತಭಾವ : ಬಿಡು ಮನದಾಂದೋಳವ ಪಂಪಾಂಬೆಯ ಕಡು ಕ್ಸ ಪೆ | 
ಹೊಡಿ ನಿನಗೆ (ಕಂನವಿ. ೯-೧೬೩). (ಸಂ. 

ಆಂಜದೋಲಕೆ (ನಾ). ೧. - ಆಂದೋಲನ. ೨. ಗಡಿಯಾರದ 
ಮುಳ್ಳುಗಳನ್ನು ನಿಯಂತ್ರಿಸುತ್ತ ಎಡಕ್ಕೂ ಬಲಕ್ಕೂ ಚಲಿಸುವ 
ಲೋಲಕದಂಡ : ಗಡಿಯಾರದ ಅಂದೋಲಕಗಳನ್ನು ಮಾಡುವ 
ಕೆಲಸಕ್ಕೆ ಬಹಳ ಉಪಯುಕ್ತವಾಗಿರುತ್ತದೆ (ಮುಂಬಯಿ. ೫-೨೨೩). [ಸೆಂ.] 

ಆಂದೋಲಳೇಲಿ (ನಾ). ಉಯ್ಯಾಲೆ ಆಟ: ಪರಮೋಲ್ಲಾಸದಿಂಗಡ 
ರೊಳರಸಂಚೆಯಂತಿರಾಂದೋಲಕೇಲಿಯನೆಸಗುತೆ (ಪದ್ಮರಾ . ೭-೩೧). 

[ಆಂದೋಲ * ಕೇಲಿ] 

ಆಂದೋಲಭಛತ್ರಿಕೆ, ಆಂದೋಳಲತ್ರಿಕೆ (ನಾ). ೧. ಪಲ್ಲಕ್ಕಿ ಮತ್ತು 
ಛತ್ರಿ. ೨. ಪಲ್ಲಕ್ಕಿಯ ಮೇಲಿನ ಛತ್ರಿ. ಆಂಮೋಳೆಲತ್ರಿಕೆ : 
೧, ಎರಡುಪದಂಗಳಪಭ್ರ)ಂಶಕ್ಕೆ- ಆಂದೋಳಛತ್ರಿಕಾ, ಆಂದಳಸತ್ತಿಗೆ 
(ಶಮದ. ೨೮೯ ಪ್ರಯೋ). [ಆಂದೋಲ * ಛತ್ರಿಕೆ] 

ಆಂದೋಲನ, ಆಂದೋಳನ (ನಾ). ೧. ತೂಗಾಡುವಿಕೆ : | 
ಮಾರುತಾಂದೋಲನದಿಂ ಕೈಸನ್ನೆಗೆಯ್ವವೋಲ್‌ ಗಿರಿಶಿಖರಾವನಿಯೊಳ್‌ 
ಮಿಳ್ಳಿಸಿದುದು ಕೇತನಪಲ್ಲವಂ (ಸಂರಾಮಾ. ಆದರೆ ಗಡಿ 
ಯಾಲದ ಸ್ಥಲದಲ್ಲಿ ಅವನು ತನ್ನ ನಾಡಿಗಳನ್ನು ಹಿಡಿದು ನೋಡಿ, ಆ 
ಅಂದೋಲನಗಳ ಕಾಲವನ್ನು ಗೊತ್ತು ಮಾಡಿದನು (ಮುಂಬಯಿ 
೫-೨೨೩). ೨. ಉಯ್ಯಾಲೆ. ೩. ಪಲ್ಲಕ್ಕಿ. ೪. ಚಳವಳಿ; ಕ್ರಾಂತಿ 
ಶೀನು ಕುಸುಮಾವನ್ನು ನೋಡಿದಾಗಿನಿಂದ ಅವನ ಅಂತರಿಕ ಜೀವನದಲ್ಲಿ 


೧೦-೪೯); 


೫೫೯ 


ಆಂಜೋಳೆಛತ್ರಿಕೆ 


ವಿಲಕ್ಷಣವಾದ ಆಂದೋಲನವೆದ್ದಿತ್ತು (ಸಮಜೀ. ೩೭೬) ; ಆಂದೋಲನದ 
ಕಾಲದಲ್ಲಿ - ಪ್ರತಿಭಟಿನೆಗಿಂತ ಅನಾದರ ಹೆಚ್ಚಿನ ಅಸ್ತ್ರ (ಗೊಂಡಾರ. ೧೧); 
ಪ್ರಚಂಡಾಂದೋಲನವು ರಾಷ್ಟ್ರದಾದ್ಯಂತ ವ್ಯಾಪಿಸಿತು (ಕುರುಕಾ. ೧೩೨). 
ಆಂದೋಳನ : ೧. ಮಂದಾನಿಳಾಂದೋಳನಾಕುಳಿತಾರಾಮ ಫಲಾಮೃ 
ತೋಪಮ ರಸಸ್ರೋತಂಗಳೊಳ್‌ (ಆದಿಪು. ೧-೬೪) ; ಸ್ಮರಮಂತ್ರದೇವತೆ 
ಯ ವೋಲ್‌ ಬಾಹಾಲತಾಂದೋಳನಂ ಬಗೆಯಂ ಬಲ್ಸೆಜಕೆಗೆಯ್ಯೆ ಬಾಲೆ 
ಮೆಆಕದಳ್‌ ಲೀಲಾಪದನ್ಮಾಸಮಂ (ಪಂರಾಮಾ ೫-೪೨). &, ರಸಚಿತ್ರಂ 
ರತ್ನಭೂಷಾವಳಿಮೃದುವಸನಶ್ರೇಣಿ . . . ಪೊಂಬಟ್ಟಿ ಬಟ್ಟಲ್‌ ಕನಕಕಳಶ 
ಮಾದರ್ಶಮಾಂದೋಳನಂ ದಂತಿಸಮೂಹಂ ವಾಜಿವೃಂದಂ (ರಾಜಕೇ. 
೯-೪೦). ೪. ಇದಾದಮೆ «ಲೆ ಒಂದು ದೊಡ್ಡ ಆಂದೋಳನನೆದ್ದಂತಾ 
ಯಿತು (ಶೇಪ್ರಶ್ನೆ. ೧೧೧). ([ಸಂ.] 
ಆಂದೋಲಪರಿಯಂಕ್ಕ, ಆಂದೋಳಪರಿಯಂಕ (ನಾ). ತೂಗು 
ಮಂಚ (ಕ). ಅಂಡೋಳೆಪರಿಯಂಕೆ : “ಆಂಜೋಳಪರಿಯಂಕಮೆನೆ 
ತೂಗುಮಂಚಮಕ್ಕುಂ (ಮಂಗರಾ, ೬೧-೧೭). 
[ಆಂದೋಲ + ಪರಿಯಂಕ] . 
ಆಂದೋಲಾಯಮಾನ, ಆಂದೋಳಾಯಮಾನ (ಗು). ಉಯ್ಯಾಲೆ 
ಯಂತೆ ಆಡುವ; ತೂಗಾಡುವ: ಅನುಕೂಲಾನಿಲಾಂದೋಲಾ 
(ಪಾಕಾಂ. ಳಾ]ಯಮಾನ ರಾಜಕುಂಜರೆ ವಿಜಯ ಕದಲಿಕಾ ತರಂಗಿತ 
ಗಗನಾಂಗಣನುಂ (ಆದಿಪು. ೧೨-೬೧ ವ). ಆಂದೋಳಾಯಮಾನ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. [ಸಂ] 
ಆಂದೋಲಿಕೆ, ಆಂದೋಳಿಕ (ನಾ). ೧. ಪಲ್ಲಕ್ಕಿ (8). ಆಂದಮೋ 
ಳಿಕೆ: ೨. [ಸಂಗೀತ] “ದೀರ್ಫಕಾಲ ಒಂದು ಸ್ವರ ನುಡಿದ ನಂತರ 
ಮುಂದಿನ ಸ್ವರಕ್ಕೆ ಲೀನವಾಗುವಂತೆ ತಂತಿ ಎಳೆಯುವುದು? (ಸಂಗೀಚಂ. 
೨೬). (ಸಂ, ಓಂದೋಲಿಕಾ] 
ಆಂದೋಲಿತೆ, ಆಂದೋಳಿತ (ಗು). ೧. ತೂಗಾಡಿಸಲ್ಪಟ್ಟ. (ನಾ). 
೨. ತೂಗಾಟ; ಅಲ್ಲಾಟ. ೩. [ನಾಟ್ಯ] ತೋಳಿನ ಒಂದು ಬಗೆಯ 
ಚಲನಕ್ರಮ: ಊರ್ಧ್ವ... ಆಂದೋಲಿತ, ಉತ್ಸಾರಿತ- ಈ 
ಹದಿನಾರು ತೋಳ ಭೇದಂಗಳ್‌ (ಲಾಸ್ಯರಂ.೨-೧೨೨ ವ). ೪, ಉಯ್ಯಾಲೆ 
ಆಟ. ೫. [ಸಂಗೀತ] ಒಂದು ಬಗೆಯ ದೇಶೀಗಮಕ. ಆಂಜೋ 
ಳಿತೆ: ೧, ಮುಹುರ್ಮುಹುರಾಂದೋಳಿತೋತ್ತಮಾಂಗನಾಗಿ (ಗದಾಯು 
೫-೫೫ ವ) ; ಮರುದಾಂದೋಳಿತ ನಂದನಪರಿವೃತಮುಜ್ಜಯಿನಿಯೆಂಬ 
ಪೊಲಲುಂಟು (ಪಂಚ ತ ೦. ೨೧-೧೫). ೩. ದಳಿತ ತರುಣಾಂಬುರುಹ 
ಮುಚ್ಚಳಿತ ತರಂಗಪ್ರಪಾತದಿಂ ಚಲಿಯಿಪ ಪಾಂಗಳವಡೆ ಲಾವಣ್ಕರಸಾ 
ವಿಳಮಾಂದೋಳಿತದಿನೆಸೆದುದಾಸ್ಕಂ ನಟಯಾ (ರಾಜ ಶೆ. ೧೨-೭೪). 
೪. ಚಿಂದು ಜಕ್ಕಡಿ , .. ಆಂದೋಳಿತ ಮೊದಲಾದ ಆಟಂಗಳಿಂ ಮಧುರೆ 
ನಾಗೆ ಮೆಚ್ಚನಚ್ಚೊತ್ತಿದಳ್‌: (ವಿರೂಪಾ. ೮೮ ವ). ೫. ಕೆಂಪಿತ ಸ್ಫುರಿತ 
. ಆಂದೋಳಿತ . .. ದೇಶೀಗಮಕಂಗಳೆಂತಲೂ (ವಿವೇಕ. ೨೩೨). 
[ಸಂ.] 
; ಆಂಡೋಲಿಸು, ಆಂದೋಳಿಸು (ಕ್ರಿ). ಅಲುಗಾಡು ; ಕಂಪಿಸು; 
ತೂಗಾಡು : ಸ್ತ್ರೀಯರೂ ಪುರುಷರೂ ಗುಂಪುಗಳಾಗಿ. . . ಕೈಗಳನ್ನು 
ಹಿಡಿದುಕೊಂಡು ಹಿಂದಕ್ಕೆ ಮುಂದಕ್ಕೆ ಆಂದೋಲಿಸುತ್ತಾ ಕುಣಿಯುತ್ತಾರೆ 
(ಆಭಾನ್ಸ. ೧೨೪). ಆಂದೋಳಿಸು : ಬೆರಳಲುಕದೊಳಾಂದೋಳಿಪ 
ಮಸ್ತಕದರಳುಗಣ್ಣ ಬರೆಯೊಪ್ಪಿದಳು (ಕಂನವಿ. ೯-೧೭೪). 
[ಆಂದೋಲನ + -ಇಸ್ಕು] 
45| ಅಂದೋಳೆ "ಆಂದೋಲ' ನೋ. 
ಆಂಜೋಳಛತ್ರಿಳೆ "ಆಂದೋಲಭಛತ್ರಿಕೆ' ನೋ. 


20 


25 


30 


95 


40 


ಆಂದೋಳನ ೫೬೦ ಆಕಯ್ಯ 


ಆಂದೋಳೆನ "ಆಂದೋಲನ: ನೊಕಿ. | ಬಡಿಸಿದೆ (ಪುರಂ ದ. ೧-೭೬-೩); ಹೆಂಗಸರನ್ನು ಗೋಲನ್‌ ಮಾಡಿ 
ಆಂದೋಳನಂಗೆಯ್‌ (ಕ್ರಿ). ತೂಗಾಡಿಸು: ಮುಹುರ್ಮುಹು; ತುಪ್ಪದ ದೋಸೆ, ಬೋಂಡ . . . ಆಂಬೊಡೆ ಮುಂತಾಗಿ ತಿಂಡಿಗಳನ್ನು 
ಶ್ಶೀರ್ಷಾಂದೋಳನಂಗೆಯ್ವುತ್ತುಮಂತಃಪುರಕ್ಕೆವರ್ಪಾಗಳ್‌ (ಪುಷ್ಟ ಪು. ಮಾಡಿಸುತ್ತ (ಬಾಲಪ್ರ. 11, ೧೧೬೨). ಆಂಬಡೆ: ಬೊಂಡಾ (ಅಂಬಡೆ) 
೩-೭೬೬ ವ). [ಆಂದೋಳನ (ಎಆಂದೋಲನ) * ಗೆಯ್‌ (ಆ ಕೆಯರ್‌,)] ಟೋಪಿ (ನಾಡಿಗೇ. ೨೧೫). ಆಮವಡೆ (೪. 
ಆಂದೋಳಪರಿಯಂಕ "ಆಂದೋಲಪರಿಯಂಕ * ನೋ. | 5. [ಜೀ. ॥ ತಮಿ. ಅಮವಡೈೆ; ಮಲ. ತುಳು. ತೆಲು. ಅಮುವಡೆ] 
ಆಂದೋಳಾಯಮಾನ "ಆಂಜೋಲಾಯಮಾನ' ನೋ. | | ಆಂಬ್ರ "ಆಮ್ರ್ಯ' ನೋ. 


ಆಂದೋಳಾಯಿತ (ಗು). ಉಯ್ಯಾಲೆಯಂತೆ ಆದ; ತೂಗಾಡುವ: | | ಆಂಶಿಕ (ಗು). ಅಂಶಕ್ಕೆ ಮಾತ್ರ ಸಂಬಂಧಿಸಿದ; ಅಪೂರ್ಣವಾದ. 


ಅಯನಲೀಲಾಂದೋಳಾಯಿತ ರತ್ನವಳಯೋನ್ಮುಖಮಯೂಖಲಶಿಕಾ| | [ಸಂ.] 

ಪ್ರತಾನಪರಿವೇಷ್ಟಿತ ಭುಜಾದಂಡ ಪಾರಿಜಾತಕಾಂಡನುಂ (ಚ೦ದ್ರ ಪು. | ಅಂಪತಿ (ನಾ). ಪ್ರೀತಿ; ಅನುರಾಗ (?) : ಹತ್ತುನೂರು ಶಬ್ದಗಳಲ್ಲಿ 

೪-೬೮ ವ). (ಸಂ. ಆಂದೋಲಾಯಿತ] 10, ವರ್ಣಿಸಲಾಗದ REN ಹತ್ತು ಶಬ್ದಗಳ ಟಿಲಿಗ್ರಾಮಿನಲ್ಲಿ ತುಂಬಿದ್ದನ್ನು 
ಆಂದೋಳಿ (ನಾ). (ಸಂಗೀತ] ಒಂದು ರಾಗ: ಕಾಶಿಕಿ...1 , ರಾಜ ಕಂಡುಕೊಂಡ (ನಟಸಾ. ೫೧೮). [?] 


ಆಂದೋಳಿ ಗೌಡಿ... ಎಂಬ 8೪ ರಾಗಂಗಳು (ವಿನೇಕ. ೨೩೩). [?] | ಆಃ "ಅಃ? ನೋ. 
ಆಂದೋಳಿಕ "ಆಂದೋಲಿಕ? ನೋ. [ಆಕಂಠ (ಅ). ಗಂಟಲಿನವರೆಗೆ ಬರುವಷ್ಟು: ಭಾವಪೂರ್ವಕವಾಗಿ 
ಆಂದೋಳಿಕೆ (ನಾ). ಪಲ್ಲಕ್ಕಿ; ಮೇನ: ರತ್ನಮುತ್ತುಗಳಿಂದಲೂ, | ಆಕಂಕ ಭೋಗಿಸಿಯೇ ಅನುಭವಿಸಬೇಕು (ಇಪ್ಪಕ. ೨೮೫) 
ಪುಷ್ಪಮಾಲೆಗಳಿಂದಲೂ ಅಲಂಕೃತವಾದ ಅಂದೊಳಿಿಕೆಯಲ್ಲಿ ಕುಳಿತು |15; (ಸಂ. ಆಕಂಠಂ] 

» ಬಂದರು (ಕಭವಿ. 1, ಇ: [ಸಂ. ಅಂದೋಲಿಕಾ]. ' ಆಕೆಂಠಪೂರ (ನಾ). ಗಂಟಲಿನವರೆಗೂ ತುಂಬುವಷ್ಟು: ಈ ಕರಗ 
ಅಂಜೋಳಿತೆ "ಆಂದೋಲಿತ' ನೋ. | ದಲ್ಲಿ ತುಂಬಿ ತಂದೊಡೆ ಸಾಕಲಾ ನಿರೊಸಾಕ್ಷಣೇನಂಗೇಕಣಕವಜ್ಜಯ್ಯ 
ಆಂದೋಳಿಸು "ಆಂದೋಲಿಸು' ನೋ. ನಿನಗಾಕಂಠಪೂರವಲ (ಬಸಪು. ೫೯-೪). [ಆಕಂಠ + ಪೂರ] 
ಆಂಧಸಿಕ (ನಾ). ಅಡಿಗೆಯವನು ; ಬಾಣಸಿಗ. [ಸಂ.] | ಆಕೆಂಶಪೂರ್ತಿ (ನಾ).-ಆಕಂಠಪೂರ: ಪ್ರತ್ಕುತ್ತರವೀಯುತ್ತಲೇ 
ಆಂಧ್ಯ (ನಾ). ೧. ಕುರುಡುತನ; ಕುರುಡು: ಆದರ ರಚನಾಕ್ರಮವನ್ನು |20] ಆಕಂಠಪೂರ್ತಿಯಾಗಿ ಭೋಜನಮಾಡಿದನು (ನ್ನೇ. ಗ 

ಹೇಳಲು ನಿನಗೆ ಆಂಧ್ಯವಿಲ್ಲವು (ಭಾಮೃತ. ೫೫). ೨. ಕತ್ತಲು: [ಆಕೆಂಕ * ಪೂರ್ತಿ) 
ಜ್ಯೋತಿಸ್ಸಮುದ್ರಮಿತ್ತಲ್‌ ಭೂತಲದಾಂಧ್ಯದ ನಿವಾಸಮತ್ತಲ್‌ | |ಆಕಂಠಪ್ರಮಾಣ (ನಾ). - ಆಕಂಠಪೂರ: ದಿವ್ಮಾಹಾರಮನಾಕಂಕ 
(ರೇಶ; ೨೭-೧). [ಸೆಂ] | ಪ್ರಮಾಣಂ ಬರೆಗಂ ತಣಿಯುಂಡು (ವಡ್ಡಾರಾ. ೭೮-೨೨). 
ಆಂಧ್ರ (ನಾ). ೧. ತೆಲುಗು ಭಾಷೆ. ೨. ತೆಲುಗು ದೇಶ: ಪ್ರಟ್ಟುವ [ಆಕೆಂಠ + ಪ್ರಮಾಣ] 
ದ್ರವಿಡಾಂಧ್ರಕರ್ಣಾಟಕಾದಿ ಷಟ್ಟ ೦ಚಾಶತ್‌ ಸರ್ವವಿಷಯ ಭಾಷಾ 13: ಆಕೆಂಶೋಷ್ಮಂಬರೆಂ (ಅ). ಗಂಟಲು ಮತ್ತು ತುಟಯವರೆಗೆ : 
ಜಾತಿಗಳಕ್ಕುಂ (ಛಂದೋಂಬು. ೧-೬೭). ೩. ತೆಲುಗು ದೇಶದವನು : | ಇಂಬಾಗಿರೆ ಮುದದಿಂ ಪಲವುಂಬಣ್ಣದ ಭಕ್ಷ್ಯರಾಶಿವೆರಸಾಕಂಕೋಷ್ಮಂ 
| 


*ತೆಲುಗನಾಂಧ್ರನೆನಿಕ್ಳು ೫ (ಮಂಗರಾ. ೧೧೨-೭); ನೆಜಕೆಯಾಂಧಛ್ರ ಬರಮುಂಡೊಯ್ಯನೆ ಪಾರ್ವಂ ಬಂದಾ ಕೊಡನ ಕೆಳಗೆ ಪಟ್ಟಿರ್ದಾಗಳ್‌ 
ಮನ್ನೆಯ ದಳವುಳಕಾಜನೆಂದಿರಣಿ ಪಾಡಿದರಂಗನೆಯರು (ಕಂನನಿ. (ಪಂಚತಂ. ೧೮೫-೨೫). [ಆಕಂಠ + ಓಷ್ಮ + -ಬರಂ)] 
We ಶ್ರೀರಂಗರಾಯನು ಆಂಧ್ರನಲ್ಲವೇ (ಶ್ರೀರಾಯ. ೧೭). [ಸಂ.] | ಆಕಂಪನ (ನಾ). ನಡುಕ; ಅಲ್ಲಾಟ. "ಆಕಂಪನಗೊಳ್‌' ಪರಾ. 
ಆಂಧ್ರಕೆ (ನಾ). ಆಂಧ್ರದೇಶದವನು; ತೆಲುಗುದೇಶದವನು : 130 (ಸಂ. 
ಆ ಖಚರಕನ್ಶಾಸ್ವಯಂವರಕ್ಕೆ - . . ಕಪಿಕೇತುಗಳಪ್ಪ ಕಸಿ ್ಯಂಧಾಂಧ್ರ | ಆಕೆಂಪನಗೊಳ್‌ (ಕ್ರಿ). ನಡುಕಗೊಳ್ಳು : ಕಂಹಿಸು: ಕಾಮದೇವನ 
ಕರುಂ ಲಂಕಾಧಿಪನಪ್ಪ ಸುಕೇಶನುಂ ನೊದಲಾಗೆ (ಪಂರಾಮಾ. | ಕೂರಲಗಿನ ಧ್ವನಿಯೆಂದು ಕೋಕಿಲಧ್ವನಿಗಾಕಂಪನಗೊಳುತ್ತುಂ (ಗಿರಿಕ, 
೧೦-೧೨೩ ವ). [ಸೆಂ.] | | ೪-೧೨೦ ವ). [ಆಕಂಪನ* ಕೊಳ್‌] 
ಆಂಧ್ರಿ (ನಾ). ೧. ಆಂಧ್ರದೇಶದ ಹೆಂಗಸು: ಅಂಧ್ರೀನೀರಂಥ | 'ಆಕಂಪಿತ (ಗು). ನಡುಗಿಸಲ್ಪಟ್ಟಿ; ಅಲ್ಲಾಡಿಸಲ್ಪಟ್ಟ. [ಸಂ.] 
ಬಂಧುರಸ್ತನಹಾರನುದಾರಂ ಸರಸ್ವತೀಮಣಿಹಾರಂ (ಆದಿಪು. ೧-೩೨). 95] ಆಳೆಂಪಿಸು (ಕ್ರಿ). ಅದುರು; ನಡುಗು; ಅಲ್ಲಾಡು : ಮುಡಿ ಸೊಪ್ಪು 
೨. [ಸಂಗೀತ] ಒಂದು ರಾಗ: ಭಿನ್ನವಾದ ಗಾನಪದ್ಭತಿ ಇತ್ತೆ ೦ಬುದಕ್ಕೆ ಗದು ನೀವಿ ಬಿರ್ಚದಧರಂ ಬೆಳ್ಟೇಆಅದೂರುದ್ವಯಂ ಪೊಡರ್ದಾಕಂಪಿಸ 
ಆಂಧ್ರ, ದ್ರಾನಿಡಿ, ಸೌವೀರಿ ಮುಂತಾದ ಪ್ರಾ ಚೀನ ಜಾತಿ ರಾಗಗಳ ದಕ್ಷಿ ಕೆಂಪಡಸದು (ಜಗವಿ. ೧೬-೧೨೬). [ಆಕಂಪನ * -ಇಸ್ಕು] 
ಹೆಸರುಗಳೇ ಸಾಕ್ಷಿ (ಗಾನಕ. ೪೬). (ಸಂ. $a ಆಕಟಿ (ನಾ). ತಿರಸ್ಕಾರ; ಅಣಕ (?): ಆ ಹೆಂಗಸು ಆವ ನಗುವಿ 
ಆಂಬರ "ಆಮ್ರ್ಯ' ನೋ. ರದ ಮಾತನ್ನು ಹೇಳಿದಳೋ ಅದರಿಂದದು ಆಕಟಿವೆಂದು ಹೊರ್ತು 
ಆಂಬಡೆ "ಅಂಬೊಡೆ' ನೋ. 40) ಬೇರೆ ಅರ್ಥವಾಗಲಿಲ್ಲ (ಕಪಾಕುಂ. ೪೬). ([?] 
ಆಂಬೊಡೆ, ಆಂಬಡೆ, ಆಮವಡೆ (ನಾ). ಕಡಲೆಬೇಳೆ ಮುಂತಾದ; |ಆಕೆಡೆ (ನಾ). ಅತ್ತಕಡೆ; ಆಚೆಯ ಕಡೆ: ಈಕಡೆಮನೆಯೊಳಾಕಡೆ 


ದ್ವಿದಳಧಾನ್ಯಗಳನ್ನು ನೀರಿನಲ್ಲಿ ನೆನೆಯಿಕ್ಕಿ ತೆಂಗಿನಕಾಯಿ ತುಂ! ಮನೆಯೊಳುಂ ಹೋಗನಾ ಶಿಶು (ಬಸಪು. ೪೮-೨೫) ; ಅವನು ಆಕಡೆ 
ಮತ್ತು ಮಸಾಲೆಯೊಡನೆ ಒರಳಲ್ಲಿ ರುಬ್ಬಿ, ಬಿಲ್ಲೆಯಂತೆ ತಟ್ಟಿ, ಯಿಂದ ಬಂದನು (ರೂಢಿ). [ಅ್ಮ(<£ ಅದು) * ಕಡಿ] 
ಎಣ್ಣೆ ಅಥವಾ ತುಪ್ಪದಲ್ಲಿ ಕರಿದು ಮಾಡುವ ಒಂದು ಭಕ್ಷ್ಯ ಆಕೆಯ್ಯ (ನಾ). ಒಬ್ಬಾತನ ಹೆಸರು (?) : ಪಡುವಲು ಸಂಣೆ[ನಾ]ಯ 


ಪರಮ ಮಂಗಳ ಅಪ್ಪವು ಅತಿರಸ ಹರುಷದಿಂದಲಿಯಿಟ್ಟ es 45 ಕನ ಮಾವಣನಾಯ್ಕ ಆಕಯ್ಯ ಆವಳೆಗಡಿ ಬಡಗಲು ಸಂಣೆಮನಾಯ್ಯ 
ಒಡೆಯಂ£ ಯಾಂ ಬೊಡೆ ಪಧಿವಡೆಯು ತಿಂಥಿಣಿ ಒಡೆಯ ಎಡೆಗೆ ಒಡನೆ | (ಕಇ. 1, ೪೧-೪೭; 1417). "ಅಕಯ್ಯ' ಪರಾ. [?) 


ಆಕರ[ ೫೬೧ 


ಆಕರ, (ನಾ). ಬಾಯಾರಿಕೆ; ದಾಹ; ನೀರಡಿಕೆ: ಅಯ್ಯಾ ಬಹಳ 
ಆಕರ ಆಗ್ತದೆ, ಒಂದೀಟು ನೀರು ಕುಡುಕೊಂಡು ಬತ್ತೀನಿ (ಕಾನೂರು. 
೬೧೩). [2] 

ಆಕರ್ಯ (ನಾ). ಒಂದು ಬಗೆಯ ತೆರಿಗೆ: ಯೀ ಸ್ಥಳಕ್ಕೆ ಆಕರ ಅನ್ಯಾಯ 
ಕಾಣಿಕೆ ಖಡ್ಡಾಯ ಬಿಟ್ಟಿ ಬಿರಾಡ ಮುಂತಾಜು . , . ಬಾತ್ತರಂಗಳು 
ಇಲ್ಲದೆ (ಕಇ. 111-, ೧೫-೨೪ ; 1550). "ಆಕಾರ್ಯ? ಪರಾ. [2] 

ಆಕರ (ನಾ). ೧. ಉತ್ಪತ್ತಿಸ್ಥಾನ; ಆಧಾರ: ಆ ಕೃತಿ ಮುನ್ನಂ; 
ಚೆಲ್ವಿಂಗಾಕರಮೆನಿಸಿರ್ದು ಮತ್ತೆ ಕನ್ನಡಿಸಿತ್ತಿನ್ಸೀ ಕವಿತೆಯಿಂ (ಕಾದಂಪೂ. 
೬).೨. ಗುಂಪು; ಸಮೂಹ. ೩. ಗಣಿ; ಖನಿ. ೪. ಹಳ್ಳಿ; ಗ್ರಾಮ: 
ಅಲ್ಲಿ ಪುರ ಆಕರ ಗ್ರಾಮ ಮಡಂಬ ಖೇಟ ಖರ್ವಟ ಪಟ್ಟಿಣಾದಿಗಳ ರಚನೆ |10 
ಗಳಂ ನೋಡುತ (ಪುರುಚ. ೧೫೭). ೫. ಅವಕಾಶ; ಕಾರಣ: ಇವುಗಳು | | 
ಅತ್ಮಂತ ಪ್ರಾಬಲ್ಯಕ್ಕೆ ಬರಲು ಆಕರವಾಯಿತು (ಪಾಳೆಗಾ. ೧೪). (ಸಂ. | 

ಆಕರ, (ನಾ). ಮರದಲ್ಲಿ ಅಥವಾ ಲೋಹದಲ್ಲಿ ರಂಧ್ರವನ್ನು | 
ಕೊರೆಯುವ ಸಾಧನ; ಬೈರಿಗೆ: ಪಾರಿಗೆ ಆಕರದಿಂದ ವೆಜ್ಜ ಮಾಡ | 
ಬೇಕು (ರೂಢಿ). [ಆ ಇಂ. ಸರೀ) 115] 

| 


|, 


ಆಕರಗ್ರಂಥ (ನಾ). ಆಧಾರವಾದ ಗ್ರಂಥ; ಮೂಲಗ್ರಂಥ: ಆಕರ, 

ಗ್ರಂಥಗಳಲ್ಲಿ ರಮ್ಯವಾದ ಬಗೆಬಗೆಯ ಉಪಾಖ್ಯಾನಗಳೇ... ಎಷ್ಟೋ | 
ಬಂದಿರುತ್ತವೆ (ಅಹಲ್ಯ. ೭ ಪ್ರಸ್ತಾ). [ಆಕರ್ಯ * ಗ್ರಂಥ] 

ಆಕೆರಣ (ನಾ). - ಆಕರಣೆ, (8). [ಸಂ.] | 

ಆಕರಣೆ (ನಾ). ೧. ಕರೆಯುವುದು; ಬರಮಾಡಿಕೊಳ್ಳುವುದು ; |20 
ಆಹ್ವಾನ: ಓಕರಿಸಿದುದು ಮೃತ್ಯುವೆನ್ನನು ಲೋಕದಿಂ ಹೊಜಗೆಂದು | 
ಯಮಗಿಮರಾಕರಣೆಗಳ [ಪಾಕಾಂ. ಯಮನ ನಿರಾಕರಣೆಗಳ] ಜೀವಜಾತಿ, 
ಯೊಳಲ್ಲ ನೀನೆಂದು ಲೋಕದಲಿ ಡಂಗುರವ ಹೊಯ್ಸಿದನೀ ಕಮಲನಾಭನೆ 
(ಕುವ್ಯಾಅ. ಓರಿಇ. ೧೫-೧೯) ; ಛಲದ ಬಲುಹನು ಬಿಡು ವೃಥಾ ಯಮನಾ 
ಕರಣೆಗೊಳಗಾಗಬೇಡೆಂದ (ತೊರರಾ. ೬-೫೧-೫೪). ೨. ವಸೂಲಿ; [28 
ಶೇಖರಣೆ : ಸೆಪ್ಟೆಂಬರ ತಿಂಗಳ ಕರಾಕರಣೆಯಿಂದ ಒಟ್ಟು... ರೂ| 
ಕೂಡಿನೆ ಎಂದು ಹೇಳಬಹುದು(ಹುಸಂಕ. ೧೯-೧೧-೫೯). ೩. ಕಂದಾಯ | 
ಹಾಕುವುದಕ್ಕಾಗಿ ಆಸ್ತಿಯ ಬೆಲೆಕಟ್ಟುವುದು : ಪೇಟಿಗೆ ಒಯ್ದು | 
ಮಾರಲು ಯಾನ ವೆಚ್ಚ ತಗಲಬಹುಜೋ ಆ ಮಾನದಿಂದಲೇ ಆ ಹುಟ್ಟು | 
ವಳಿಯ ಬೆಲೆಯ ಆಕರಣೆ ಅಗುತ್ತದೆ (ಮಾವಾದ. ೧೩೯). 

(ಸೆಂ. ಆಕಾರಣ] 

ಆಕರಣೆ (ನಾ). ತೊಂದರೆ; ಹಿಂಸೆ; ಕಷ್ಟ (?): ಶೋಕ ರೋಗ 
ಜನನ ಮರಣಾದಿಗಳಲ್ಲಿ ಆಕರಣೆಗೊಳಗಾಗುತ್ತ (ಏಲೇಶ್ವ. ೧೪೮) ; ಹಸಿವು 
ನೀರಡಿಕೆಯಾ ಆಕರಣೆಯಿಲ್ಲ (ವೀಕೈಪು. ೧-೩-೧೮) ; ಓಕರಣೆ ಬಹ ತುತ್ತ 
ನಜದಜಸಿದಾಕರಣೆಯಿಂದುಣ್ಣದಿರು (ಪ್ರಹ್ಲಾಚ. ೭-೫೦). (?) 

ಆಕರಮಂಡಳಿಕ (ನಾ). ಗಣಿಗಳ ಮೇಲ್ವಿಚಾರಕ : ಮದನಮಹೇಸ್ವರ 
ಆಕರಮಂಡಳಿಕಾ ಚಾಗುರು ಪಂಚಪಾಂಡವ ರಮೆಯೆ ದೇವನು (ಎಕ. ೪, 
ಬೇಲೂರು. ೧೬೬-೬; 1279). [ಆಕರ್ಯ + ಮಂಡಳಿಕ] 

ಆಕರಿಕೆ (ನಾ). ಆಸೆ: ಆತನಿಗೆ ಹಣದ ಆಕರಿಕೆ ಬಹಳ (ರೂಢಿ). 

(ಆಕರ, + -ಇಕೆ] 

ಆಕರಿಸಣ "ಆಕರುಷಣ' ನೋ. | 

ಆಕೆರಿಸು (ಕ್ರಿ). ೧. ಅಂಗೀಕರಿಸು; ಸ್ವೀಕರಿಸು; ಹೊಂದು: | 
ಏಕತೆಯೆ ತನಗೆ ಬಹುತೆಯನಾಕರಿಸದು ಜಾತಿ ತಾಂ ವಿಶೇಷಣಮುಖ 
ದಿಂದಾ ಕಾರಕಮೇಕತ್ವಮನೇಕತ್ವಮನಾ ಕ್ರಿಯಾಪದಂ ಪಡೆಯಲೊಡಂ | 
(ಶ್ರಮದ. ೧೩೮);  ಆಕರಿಸದು- ಅಂಗೀಕರಿಸದು * (ಶಮದ. ೧೩೮ ಬೀಕೆ); 
ಏಕ ದ್ವಿ ತ್ರಿ ಚತುಃ ಶಬ್ಮಾಕೃತಿಗೆಕ್ಕ ದು ತಿ ಚೌಗಳಾದೇಶಂಗಳ್‌ ಸ್ವೀಕೃತ 


| 
| 


30 


35 


45 


ಆಕರು 


ಸಮಾಸಪೂರ್ವದೊಳಾಕರಿಪರ್‌ ಪ್ರತ್ಮಯಾಂತದೊಳಖಾ ವಿಧಿಯಂ 
(ಶಮದ. ೨೯೦).- ೨. ಬರಮಾಡಿಕೊ ; ಕರಸಿಕೊ: ಸಹ್ಯಾಚಲದ 
ಕೊಳ್ಳದ ಕುತ್ತಿರಿನ ಭೂಪರ ವಿಭಾಡಿಸಿ ಸುತ್ತಿ ಬಂದಾಕರಿಸಿದನು ತದ್ದಿರಿ 
ನಿವಾಸಿಗಳ (ಕುವ್ಯಾ ಸ. ೫-೧೯) ; ಆಕರಿಸಿ ಬೆಸಗೊಂಡು ಬಿಟ್ಟಿರನೇಕ 
ನೃಪರನು ಬೇಹು ಹರಿದುದು ನಾಕುಮೈಯಲಿ (ತೊರರಾ. ೪-೯-೧೦). 
೩. ವಸೂಲ್ಮಾಡು ; ತೆಗೆದುಕೊ: ನಿರುತಿಯ ಮೇಲೆ ಮೇಲಲ್ಲಿಂದ 
ನಡೆದಾಕರಿಸಿದನು ಧನವ (ತೊರರಾ. ೧-೮-೩೫) ; ಬೆಲೆಗಳ ಆಧಾರದಿಂದ 
ಆತ್ಮಂತಿಕವಾಗಿ ಲಾವಣಿಯನ್ನು ತೆರಿಗೆಯನ್ನು ಆಕರಿಸಬಲ್ಲನು (ಮಾವಾದ. 
೧೪೦) ; ೧೨ ಲಕ್ಷ ರೂಗಳಷ್ಟು ವೆಚ್ಚದ ಕರವನ್ನು ಆಕರಿಸಲಾಗಿದೆ 
(ಹುಸಂಕ. ೧೯-೧೧-೫೯). [ಆಕರಣ + -ಇಸ್ಕು] 

ಆಕರಿಸ್ಕು (ಕ್ರಿ). ೧. ಭಯಗೊಳ್ಳು ; ನಡುಗು; ಕ್ಲೇಶಪಡು; ಕಷ್ಟಕ್ಕೆ 
ಗುರಿಯಾಗು : ತನ್ನಾದಮಂ ಕೇಳುತುಂ ಯುತ್ವಿಜರುಬ್ಬೆಗಂಗೊಳಿ 
ಹೋತೃಗಳಾಕರಿಸೆ ಸಾಮಾಜಿಕರ್‌ ಸಂಕ್ಲೇಶಂಬಡೆಯೆ ಆಚಾರ್ಯರಡಂಗೆ 
(ಉದ್ಭಟ. ೪-೬೩ ವ); ಪರಮಪಾತಕಿಯಾದೆ ವೈಜೀ ಗೊರವನೆಲ್ಲಿಗೆ 
ಸರಿದನೋ ಆಕರಿಸಿಕೊಳ್ಳದೆ ತೋಜು (ಬಸಪು. ೫೨-೭); ಜನಿಸಿದನು 
ಪ್ರಹ್ಲಾದದೇವಗೆ ತನುಜ ವೈರೋಚನನು ... ಲೋಕವಾಕರಿಸೆ (ಕುವ್ಯಾಆ, 
೯-೧೮) ; ಭೇಕಂ ಘೂಕಂ ಶಲಭಂ ಶ್ರೀಕಾಂತ ಮುನೀಂದ್ರ ಸೂರ್ಯರಂ 
ಜಜ್‌ದೊಡೆ ತಾನಾಕರಿಸಿ ಘನತೆ ಪೋಕುಮೆ ಕಾಕರ ನುಡಿಯಿಂ ಕೊಟಂತೆ 
ಕೃತಿಗಪ್ಪುದೆ ಮೇಣ್‌ (ಹಮ್ಮಾರ. ೧-೧೯) ; ನಾರಿಯರು ನಡನಡುಗಿ 
ಆಕರಿಸಿ ಹೀಕರಿಸಿ ಶೋಕಮಾಕ್ರಾಂತರಾಗಿ (ಜಿನಮು. ೧೫-೪೩) ; ಆಕರಿ 
ಸುತಿಹರೆಲ್ಲರಳಲಳಲಿ ಬಳಬಳಲಿ (ಜಿನಮು. ೨೪-೨೩). ೨. ಮೆಟ್ಟು; 
ನಿಗ್ರಹಿಸು; ಅತಿಕ್ರಮಿಸು; ಆಕ್ರಮಿಸು: ದುರುಳ ಕಾಲನ ಬಾಯ 
ನೊದೆದಾಕರಿಸಿ ತಾಟಸಿಯವಧಿ ವಿಧಿಗಳ (ಬಸಪು. ೪೭-೧) ; ಹಿಡಿದಾಕರಿಸಿ 
ಮಾದಿಗದುರುಳನಂ . . . ಹೊಡೆದು ಕೆಡಹಿ (ಬಸಪು. ೫೭-೩೭) ; ದುರುಳ 
ದುರ್ಜನ ನೃಪರ ಹಿಡಿದಾಕರಸಿ ಬೆಸಗೊಳಲು (ತೊರರಾ. ೪-೯-೨); 
ನಾಕವನಿತೆಯ ನಯನ ಕಾಂತಿ ನಿರಾಕುಳಿಸೆ ಹರಿಣೀಕುಳವನಿಂತಾ 
ಕರಿಸಿದಳು ಚಾರುವನಲಕ್ಷ್ಮಿಯನು ಚಪಲಾಕ್ಷಿ (ನಿಭಾಗ. ೫-೨-೭); 
ಆಕರಿಸಿತೇ ಮಾಯೆ ತನ್ನ ವಿವೇಕವನು ವಿಧಿಕೃತವ ಮಾಜುವರಾರು 
(ನಿಭಾಗ. ೬-೧೬-೧೪); ಆಕರಿಸಿ ನಿಖಿಳೇಂದ್ರಿಯವನಂದೇಕಚಿತ್ತದ 
ಲಾಂತ್ರಮಾಲಾಂಗೀಕೃತಾಂಗದಲಚ್ಕುತಾಂಘಿಧ್ಯಾನಪರನಾದ (ನಿಭಾಗ. 
೧೦-೬೧-೩೫) ; ಖಡ್ಸದಿಂ ಶಕ್ತಿಯಿಂದಾಕರಿಸಿ ಚತುರಂಗ ಬಲಗಳಂ 
ತಲೆಗಳಂ ಹಾರಿಸಿದ ಸಂಗರದೊಳು (ತುರಂಗ. ೫೨-೩೪); ಸಕಲ 
ರಿಪುಬಲಗಳನಾಕರಿಸಿ ಸಬಳದೊಳ್‌ , . . ಪೊಯ್ದೊರಸಿದರ್‌ (ತುರಂಗ. 
೫೯-೧೮) ; ಅವನಿಯೆಲ್ಲವನಾಕರಿಸುವಂತಧಿಕ ಶಕ್ತಿಯ ಸಾಕಲಿಲ್ಲವೆ 
ಧರ್ಮಸುತ ನೀನೆಂದ ಶ್ರೀಕೃಷ್ಣ (ಜಿನಭಾ. ೬೨-೩೦). ೩. ಬಿಟ್ಟುಬಿಡು; 
ತ್ಯಜಿಸು: ಆಕರಿಸದು ದುರ್ಗುಣಮಂ ವೋಕರಿಸದು ವಿಷಯ ಸುಖಕೆ 
ಮನ ಮಚ್ಚರಮಂ ನೀಕರಿಸದು ನಿಮ್ಮೊಳಗೇಕೀಕರಿಸದಲಾ (ಶಂಕಕಂ. 
೧೯). [ಆಕರಣೆ? * -ಇಸ್ಯು] 

ಆಕೆರಿಸ್ಕು (ಕ್ರಿ). ಆಕಾರವನ್ನು ತಾಳು, ಧರಿಸು: ಲೋಕವ ತಾಳ್ವನ 
ಮನೆಯಲಿ ಪುಟ್ಟಿ ಶೋಕದ ನುಡಿಗಳ ಕದ್ದನನನಾಕರಿಸಲು ನಮಗೆ 
ಗೋಪರೂಪದಿಂದ ಆಕರಿಸಿದನ ಕುಣಿಸಿದರಯ್ಯ ಹರಿಯೇ ಕುಣಿಯೆನುತ 
(ಪುರಂದ. ೩-೧೧೧-೪). [ಆಕಾರ್ಯ + -ಇಸ್ಕು] 

ಆಕೆರಿಸ್ಕು (ಕ್ರಿ). ಆಸೆಪಡು; ಬಯಸು: ಅನನು ಹಣಕ್ಕಾಗಿ ಬಹಳ 
ಆಕರಿಸುತ್ತಾನೆ (ರೂಢಿ). (ಅಕರ, * -ಇಸ್ಕು] 

ಆಕರು (ನಾ). ಭರ; ಆತುರ; ಗಡಿಬಿಡಿ (?): ನಿಮ್ಮ ತುದಿ ಬುಡ 
ವಿಲ್ಲದ ಮಾತಿನ ಆಕರಿನಲ್ಲಿ ಊಟವನ್ನು ಮರೆತು (ಬಿಟ್ಟಜೀ. ೪೭). [1] 

36 


ಆಕರುಷಣ ೫೬೨ ಆಕರ್ಷಿಸು 


ಆಕರುಷಣ, ಆಕರಿಸಣ, ಆಕರುಸನ (ನಾ). ಸೆಳೆತ; ಎಳೆತ; 
ಆಕರ್ಷಣೆ: ಮೆಚ್ಚದರಾರು ಸತ್ಯವಿತಾವಿಲಾಸದ. ಸೂರಿಗಳ ಹೃದಯಾ 
ಕರುಷಣಕಥಾಕುತೂಹಲವ (ತೊರರಾ. ೧-೧-೯). ಆಕರಿಸಣ (9). 
ಆಕೆರುಸನ: “ಆಕರ್ಷಣ - ಆಕರುಸನ  (ಶಮದ. ೨೫೪ ಪ್ರಯೋ). 

[< ಸಂ. ಆಕರ್ಷಣ] 

ಆಕರುಷಿಸು "ಆಕರ್ಷಿಸು? ನೋ. 

ಆಕರುಸನ "ಆಕರುಷಣ' ನೋ. 

ಆಕರ್ಣಕ (ನಾ). “ಹೈದಯ ಮೊದಲಾದುವುಗಳ ತುಡಿತದ ಶ 
ಗಳನ್ನು ಆಲಿಸಿ ಕೇಳಲು ಉಪಯೋಗಿಸುವ ಸಾಧನ; ಆಕರ್ಣಕ” 
(Stethoscope. ಇಂಕನಿ). (ಸಂ. ] 10; 


ದಾಳ. ೭. ಪಗಡೆಯ ಹಾಸು ; ಹಾಸಂಗಿ: “ಹಾಸಂಗಿಯಲಿ ಮತ್ತ 
ಆಕರ್ಣಸೃ ಷ್ಠ ಶ್ಚ (ಗು). ಕಿವಿಯವರೆಗೆ ಸೆ ಸೆಳೆಯಲ್ಪಟ್ಟ,--ಎಳೆದ: ಆಕರ್ಣ ದಾಕರ್ಷಮೆಂದೆಂಬುದು» (ಮಂಗರಾ. ೧೧೪-೨೮). ಆ. ಪಗಡೆ ಅಥವಾ 


| ಆಕರ್ಣಿಸು (ಕ್ರಿ). ಕಿವಿಯಿಂದ ಕೇಳು; ಆಲಿಸು: ದಮನಕನ ಮಾತ 
| 
1 
[ 
( 
| 

ಕೃಷ್ಣೊ ಕ್ತ ನಿಜ ವಿಕೀರ್ಣಟಂಕಂಗಳಿಂದಂ (ಅದಿಪು. ೧೪-೧೦೩ ವ. | ಚದುರಂಗದ ಕಾಯಿ. ೯. ಇಂದ್ರಿಯ. ೧೦. ಸೂಜಿಗಲ್ಲು; 
| 
i 
| 
| 


ನಾಕರ್ಣಿಸಿ (ಪಂಚತಂ. ೧೬೮-೧೬); ಕನ್ಮಾಗುಣ ಕೀರ್ತನಮನಾಕರ್ಣಿ 
ಸುತ್ತುಂ ಮನ್ನ ಥವಿಕಾರದಿಂ ಕುಮಾರಕಂಠೀರವನಿರೆ (ನಂಬಿರ. ೪೯೯); 
ಸವಿಗೊರಲನಾಕರ್ಣಿಸಲ್‌ ಕಿವಿಯನಿತ್ತವಗೆ (ಶ್ರೀರಾಮಾ. ೨೯-೩೩). 
[ಆಕರ್ಣನ + -ಇಸ್ಕು] 

ಆಕರ್ಷ (ನಾ). ೧. ತನ್ನ ಕಡೆಗೆ ಸೆಳೆಯುವುದು, ಎಳೆಯುವುದು. 
೨. ಬಿಲ್ಲಿಗೆ ಬಾಣವನ್ನು ಹೂಡಿ ಪ ಪ್ರಯೋಗಕ್ಕಾಗಿ ಸೆಳೆಯುವುದು. 
೩. ಬಿಲ್ಲು. ೪. ಮನಸ್ಸು ಪರವಶವಾಗುವುದು ; ಮೋಹಗೊಳ್ಳು 
ವುದು. ೫, ಚಗಜಿಯಾ ರುವುದು) ಪಗಡೆಯಾಟ. ೬, ಪಗಡೆಯ 


[ಸಂ.(ಅಕರ್ಣಂ + ಕೃಷ್ಣ)] ಅಯಸ್ಕಾಂತ. ೧೧. ಒಂದು ಬಗೆಯ ವಿಷವೃಕ್ಷ, ೧೨. ಬಿಲ್ಲನ್ನು 
ಆಕೆರ್ಣನ (ನಾ). ಕಿವಿಯಿಂದ ಕೇಳುವುದು; ಆಲಿಸುವುದು : ಇತರೇ ಸೆಳೆಯುವ ಕೈ: “ಬಿಲುವಿಡಿದು ನೂಂಕುವಂ ಕರದಂಡೆಯಕ್ಕು ಬರೆಸೆಳೆವ 
ತರ ಹೇಷಾರವಾಕರ್ಣನೋದೀರ್ಣ `ರೋಷಹಯ ಹೂಂಕಾರ ನಿಷ್ಠುರ |15| ಕೈಯಾಕರ್ಷಂ? (ಮಂಗರಾ, ೮9-೩೬). [ಸಂ.] 
(ಆದಿಪು. ೧೪-೯೫ ವ) ; ಶೈವಪುರಾತನವ್ರಜ ಪುರಾಣಾಕರ್ಣನೋತ್ಸಾಹದಿಂ | ಆಕೆರ್ಷಕೆ (ಗು). ೧. (ಮನಸ್ಸನ್ನು ) ಆಕರ್ಷಿಸುವ; ಸೆಳೆಯುವ: 
(ರಾಜಶೇ. ೯-೨). [ಸಂ.] ; ಸೀರೆತುಂಬಾ ಆಕರ್ಷಕವಾಗಿತ್ತು (ಸದ್ಮಸ. ೨೧೧). (ನಾ). ೨. ಸೂಜಿ 
ಅಕರ್ಣನೀಯ (ಗು). ಕಿವಿಯಿಂದ ಕೇಳಲು ಯೋಗ್ಯವಾದ ; ಗಲ್ಲು; ಅಯಸ್ಕಾಂತ. [ಸಂ.] 
ಆಲಿಸಬೇಕಾದ: ದ್ವಿರೇಫೋದಿತನಾದಾಕರ್ಣನೀಯಂ ಪಂಚೇಂದ್ರಿಯ | ಆಕರ್ಷಣ (ನಾ). ೧. ಸೆಳೆಯುವುದು ; ಎಳೆತ; ಹಿಡಿದು ಸೆಳೆಯು 
ಸುಖದೊದವಂ ನಂದನಂ ಮಾಳ್ಬುದೆಂದುಂ (ಚಂದ್ರಪು. ೧-೧೧೨). [ಸಂ.]|20 ವುದು: ಒಂದು ಲೋಹಚುಂಬಕದ ದಕ್ಷಿಣ ತುದಿಯನ್ನು ಎರಡನೇದರ 
ಆಕರ್ಣನೇತ್ರೆ (ನಾ). ಕಿವಿಯವರೆಗೆ ವಿಸ್ತಾರವಾದ ಕಣ್ಣುಗಳುಳ್ಳ ಉತ್ತರ ತುದಿಯ ಸಮಾಪಕ್ಕೆ ಒಯ್ದರೆ, ಅವೆರಡು ಒಂದನ್ನೊಂದು ಎಳೆದು 
ವಳು : ಸುರುಚಿರ ಚಕೋರನೇತ್ರೆಯರುಯಾಕರ್ಣನೇತ್ರೆಯರು ಬೆಳ್ನೇತ್ರ ಕೊಳ್ಳುತ್ತವೆ. ಇದ ಕೈ ಲೋಹಚುಂಬಕಗಳ ಆಕರ್ಷಣನೆಂದೆನ್ನು ನರು 
ದವರು (ನವಮೋ. ೧೫-೧೭). (ಮುಂಬಯಿ. ೫-೨೨೯) , ಸಜಾತೀಯ ಧ್ರುವಗಳು ನಿರಸನವನ್ನೂ 
[ಸಂ. ಅಕರ್ಣನೇತ್ರಾ (ಆಕರ್ಣಂ + ನೇತ್ರ + -)] (೫೮೧೬1510) ವಿಜಾತೀಯ ಧ್ರುವಗಳು ಆಕರ್ಷಣವನ್ನೂ (Atraction) 
ಆಕರ್ಣಪೂರ (ನಾ). (ಬಿಲ್ಲಿನ ಹೆಡೆಯನ್ನು) ಕಿವಿಯವರೆಗೆ ಸೆಳೆದಿರು ಜ| ಪ್ರದರ್ಶಿಸುವುವು (ಭಾತವಿ. ೩೧೦). ೨. ಸುಲಿಗೆ : “ಸುಲಿಗೆಯಲ್ಲಿಯು 
ವುದು: ಅಸಮಬಲನಾಕರ್ಣಪೂರದಿನೆಸೆ ವಿರಾಟಕುಮಾರನಸು ಲಂಭಸಿತು | | ತಸ ೫ (ಶಬ್ದಮಂ. ೮೨). [ಸಂ.] 
ಕಾಯವನೊದೆದು ಖಚರೀಜನದ ಕುಚಯುಗಳೆ (ಕುವ್ಯಾಭೀ. ೫-೨೬). | ' ಆಕರ್ಷಣಶಕ್ಷ್ಮಿ (ನಾ). ಎಳೆತದ ಶಕ್ತಿ, ಸಾಮರ್ಥ್ಯ. 
(ಸೆಂ. (ಆಕರ್ಣಂ + ಫೂರ)] | [ಆಕರ್ಷಣ * ಶಕ್ತಿ) 
ಆಕರ್ಣಾಂತ (ಅ). - ಆಕರ್ಣಾಂಶಂ: *ತೆಗೆನೆಿ_ ಅಕರ್ಣಾಂತೇ | | ಆಕರ್ಷಣೀಯ (ಗು). ಮನಸ್ಸನ್ನು ಸೆಳೆಯುವ; ಮನೋಹರವಾದ: 
(ಪೂರಾ ಎಳೆ)” ಶಮಧಾ); ಜಗತೀನಾಥನನಾಕುಮಾರನೊಸೆದಾಕರ್ಣಾಂತ ನ್ಟ ಅವರೆ ಆ ಕುಣಿತ ಆಕರ್ಷಣೀಯವಾಗಿತ್ತು (ಯಕ್ಷಗಾ. ೧೦); ಆವಳ ಮುಖ 
ವಿಶ್ರಾಂತ ದೃಷ್ಟಿ ಗಳಿಂ ನೋಡುತುಮೆಯ್ದೆವರ್ಪುದುಂ (ಸುಕುಮಾ. i . ಆಕರ್ಷಣೀಯವಾಗಿ ಪ್ರಶಾಂತವಾಗಿತ್ತು (ಪುನರು. ೧೯೨). [ಸೆಂ.] 
pl 


೧೧-೨). (ಸಂ, ಆಕರ್ಣಾಂತಂ] ' ಆಕರ್ಷಣೆ (ನಾ). ಎ ಆಕರ್ಷಣ ೧: ಮಾತಿನಲ್ಲಿ ಆಕರ್ಷಣೆ ಇರುತ್ತಿತ್ತು 
ಆಕೆರ್ಣಾಂತೆಂ (ಅ). ಕಿವಿಯ ಅಂಚಿನ ವರೆಗೆ: ಅನೀವ ಕೋಲಂ ಬಿಲ್ಲೆ (ರಂಗರೋ. ೮); ಪ್ರಪಂಚ ಸುಳ್ಳಾದರೂ ಅದರ ಆಕರ್ಷಣೆ ಅವನನ್ನು 


ಜೋಡಿಸುತೆ ಆಕರ್ಣಾಂತಂ ಸೆಳೆದಿಸುವುದು (ಅದ್ಭುತ. ೩೩-೬). (ಸಂ. ;  ಸೆಳೆಯದಿರುವುದಿಲ್ಲ (ಶಕ್ತಿನಿ. ೧೯). [ಸಂ. ಆಕರ್ಷಣ) 
ಆಕರ್ಣಾಂತಂಬರಂ (ಅ). - ಆಕರ್ಣಾಂತಂ: ಧನಂಜಯನಾಕರ್ಣಾಂ 155, ಆಕರ್ಷಿ (ನಾ). ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತುವ 

ತಂಬರಂ ತೆಗೆದಾ ಕರ್ಣಾಂತಂ ಮಾಡಲ್‌ ಬಗೆದು ಕಂಧರಸಂಧಿಯಂ | | ಸಾಧನ; ವತ: “ಆಕರ್ಷಿಯೇತ ಗತಾ, ೧೨೯-೧೯). 

ನಿಟ್ಟಿಸಿ (ಪಂಪಭಾ. ೧೨-೨೧೨ ವ). | [ಸೆಂ. ಆಕರ್ಷಿನ್‌] 


(ಆಕರ್ಣಾಂತಂ + -ಬರಂ] 


| (ಆಕರ್ಷಿತ (ಗು). ಎಳೆಯಲ್ಪಟ್ಟ; ಸೆಳೆಯಲ್ಪಟ್ಟ : ಮೃಷ್ಟಾನ್ನ ಭೋಜನ, 

ಆಕರ್ಣಾಯತಾಂಬಕ (ನಾ). ಕಿವಿಯವರೆಗೆ ವಿಸ್ತಾರವಾದ ಕಣ್ಣು| | ಕೈತುಂಬ ದಕ್ಷಿಣೆ, ಮೇಲಾಗಿ ಅಮ್ಮನವರ ಯಶಸ್ಸು ಇವುಗಳಿಂದ 
ಗಳುಳ್ಳವನು : ಸಾಯಕನ ತಿರುಹುತ್ತ ಲಾಕರ್ಣಾಯತಾಂಬಕನೆಡಬಲದ 40, KS . ಬರುತ್ತಿದ್ದರು (ಕಳಹು. ೨೬). [ಸಂ.] 
ES ಮೇಳದಲಿ ಹೊಜವಂಟನಾ ಪಾರ್ಥ (ಕುವ್ಯಾ ಆ | ಆಕರ್ಷಿಸು, ಆಕರುಷಿಸು ತ್ರ). ಸೆಳೆ; ಎಳೆ; ಹತ್ತಿರಕ್ಕೆ ಬರ 
೭-೪೭). (ಸಂ. (ಆಕರ್ಣಂ * ಆಯತ + ಅಂಬಕ)) Ke ಮಾಡಿಕೊ : ವಿಷಯೋಪಭೋಗವು ದೇಹವನ್ನು ಆಕರ್ಷಿಸುತ್ತದೆ 

ಆಕರ್ಣಾಯತಾಸ್ತ್ರ (ನಾ). ಬಿಲ್ಲಿಗೆ ಬಾಣವನ್ನು ಹೂಡಿ ಕೆವಿಯ| ; (ಆರ್ಯಥ. ೯೮); ಅವಳ ಅಪೂರ್ವಪ್ರೇಮ, ವಿಶ್ವಾಸ--ಆ ಮಕ್ಕಳನ್ನು 
ವರಿಗೆ ಸೆಳೆದಿರುವವನು : ರಾಯನಾತನ ಬಳಿಯಲಾಕರ್ಹಾಯತಾಶ್ವರು | ಅಷ್ಟು ಆಕರ್ಷಿಸಿತ್ತು (ಜೀವರಂ. ೬೯). 'ಎಿಕರುಹಿಸು : ಹರ್ಷೊೋತೃರ್ಷ 
ಕಾರ್ಮುಕಸ್ತಾ ್ವಿಧ್ಯಾಯಸಿದ್ಧ ರು ಹತ್ತುಸಾವಿರ ಮಕುಟವರ್ಭ ಸ ರು | ಜನನಸ್ಥ ಭವಿದೆನಲಾಕರುಷಿಸಿತು ಜನಮನವನನುಸಮ ಪರಿಣಯಸ್ಕಾ ನ 
(ಕುವ್ಯಾಭೀ. ೩-೯). [ಸಂ. (ಆಕರ್ಣಂ ೬ ಆಯತ * ಅಸ್ತ್ರ) (le. ೧-೧೬-೪೯). (ಆಕರ್ಷಣ + -ಇಸ್ಕು] 


ಆಕರ್ಸೆ ೫೬೩ ಆಕಾಂಕ್ರಿಸು 


ಆಕೆರ್ಷೆ (ನಾ). - ಆಕರ್ಷಣ: ನಿಜಭಕ್ತಿ ಪರಮದಾಕರ್ಷೆಯದು | ಆಕೆಸ್ಮಿಕೆಂ (ಆ). ಅನಿರೀಕ್ಷಿತವಾಗಿ: ಸತಿಸತಿಗಳ" ಸುಖದಿಂ ಪರ್ಯಂ 
(ಮಂಕುಕ. ೪೯೪). (ಸಂ. ಆಕರ್ಷ] | ಕಾಗ್ರದೊಳ್‌ ನಿದ್ದೆಗೆಯ್ವಾಗಳಾಕಸ್ಮಿಕಮಾಗಿ ಪ್ರಣವವೇ ಕರಚರಣಾದ್ಯ 

ಆಕಲಕರೆ “ಅಕ್ಕಲಕರೆ ಫೋ. | ವಯವಂಗಳಂ ಧರಿಸಿರ್ಬರ ಮಧ್ಯದೊಳ್‌ ಮಲಗಿರಲೊಡನೆ (ಹಮ್ಮಾರ. 

ಆಕಲನ (ನಾ). ೧. ಶೇಖರಿಸುವುದು; ಕೂಡಿಸುವುದು: ಪ್ರಾಕಟಪ್ರಿಯ | ೨-೧೬ ವ) [ಸಂ.] 
ವಿನಯಪೂರ್ವ ಸ್ವೀಕರಣ ಸತ್ಕಾರ ಸಂತುಷ್ಭ್ರಾಕಲನನಂ ಮಾಡಿ (ಬಸಪ. | 5] ಆಕಸ್ಮಿಕತೆ (ನಾ). ಅನಿರೀಕ್ಷಿತವಾಗಿರುವಿಕೆ. (ಸಂ. ಅಕಸ್ಮಿಕತಾ] 
೫-೧೭). ೨. ಗ್ರಹಿಸುವುದು: ಅದರ ಸಂಪೂರ್ಣ ಸ್ವರೂಪದ ಆಕಲನ ಆಕೆಸ್ಮೀಕೆ (ಗು). ಎ ಆಕಸ್ಮಿಕ : “ಆಕ್ಷಣ ವಿಶೂನ್ಯಂ ಕಾರಣಂ ಮೂರಿ 
ವನ್ನು ಒಮ್ಮೆಲೇ ಮಾಡಲು ಬರುವುದಿಲ್ಲ (ಪ್ರಬಂಧ. ೧೧೩). ೩. ಹಿಡಿತ ವಾಕಸ್ಮೀ ಕಾಹ್ವಯಮುಂ ?» (ನಾನಾರ. ೧೨೭). [ಸಂ, ಆಕಸ್ಮಿಕ] 
ದಲ್ಲಿಡುವುದು : ಮಾಯಾನೋಹ ಹಾಗು ಅಹಂಕಾರೆ ಇವುಗಳ ತ್ಯಾಗ ಆಕೆಳ್‌, ಆಕಳ, ಆಕಳು (ನಾ). ೧. ಹಸು; ಗೋವು: “ಆಕಳೆಂದು 
ಮಾಡಿ, ವಿಷಯಪ್ರವೃತ್ತಿಯಿಂದ ಇಂದ್ರಿಯಗಳ ಆಕಲನ ಮಾಡಬೇಕು ಪಶು” (ಕಶಸಾ. ೭-೧೨೯) ; ಆಕಳ್ಗಳಿಲ್ಲದೆಯುಮಾ ಕಳಳ ಸೊರ್ಕು 


(ಭಾಮೃತ. ೪೯). ([ಸಂ.3 110 ನಿಂದುದಜಕಿಂದೆ (ಲೀಲಾನ.೫-೧೧೮); ಕಾಮಧೇನಿರ್ದು ಮೂಟಕೆ ಗೊಡ್ಡಾ 
ಆಕಲನಶಕ್ತಿ (ನಾ). ವಿಷಯವನ್ನು ಕೂಲಂಕೆಷವಾಗಿ ತಿಳಿಯುವ | ಕಳನಾಳ್ವರೇ (ಸೋಮೇಶ. ೩). ೨. ದನಕರು; ಗೋಸಮುದಾಯ : 
ಸಾಮರ್ಥ್ಯ ; ಗ್ರಹಣಶಕ್ತಿ : ಅಭ್ಯಾಸದಿಂದ ನಮ್ಮ ಜ್ಞಾನ ಬೆಳೆದು,, | “ಗೋಸಮುದಾಯವಾಕಳೆಂದಕ್ಕು * (ಶಬ್ದಮಂ. ೩೫) ; “ತುಣುಗಳೆನ 
ಮನಸ್ಸು ವಿಸ್ತೃತವಾಗಿ, ಅದರಲ್ಲಿ ಆಕಲನಶಕ್ತಿ ಉಂಟಾಗುತ್ತದೆ ಲ್ಯಾಕಳೆಂದು ತಿಳಿಗೆ ವಿದಗ್ಗೆರ್‌” (ಭಾರನಿ. ೪೬). ಅಕೆಳೆ; “ಗೋ. 
(ಮುಂಬಯಿ. ೬-೨೩೬). [ಆಕಲನ * ಶಕ್ತಿ) ಆಕಳ (ಗಂಗಾಮ. ೧೨೧) ; ಆಕಳೆದ ಮೇಲೆ ನಿಬಂಧ ಬರೆದರೆ ಮೊದಲು 
ಆಕಲನೆ (ನಾ). ಗ್ರಹಿಸುವುದು: ವಿಚಾರವು ಬೇರೆ ವಿಚಾರಿಗಳ ಮನನಕ್ಕೆ |15| ಅದರ ವ್ಯಾಖ್ಯೆ ಅಮೇಲೆ ಅದರ ಅವಯವಗಳು, ಅದಾದ ಮೇಲೆ 
ಆಕಲನೆಗೆ ನಿಲುಕದೆ ಹೋದರೆ (ವಿಚಾಮಂ. ೬೧). [ಸಂ. ಆಕಲನ] | ಅಕಳದ ಸದುಪಯೋಗ (ಮುಂಗಾಘು. ೫). ಆಕಳು: ಆಕಳಿಗೆಮ್ಮೆಯಂ 
ಆಕಲಿತ್ಕ, ಆಕಳಿತ (ಗು). ೧. ಸೇರಿದ; ಕೂಡಿದ; ಹೊಂದಿಕೊಂಡ; ಯವೆಗೆ ಗೋಧುವೆಯಂ ತುರೆಗಳ್ಳೆ ಕತ್ತೆಯಂ . . . ಪ್ರತಿಮಾಡಿದನೊರ್ವ 
ಬೆರಸಿದ: ರುಣರುಣಿತ ಮೇಖಲಾಕಲಿತ ಹಾರಕೇಯೂರ ಭೂಷಣ ಜೀಯನೆಂದೇಕೆಯೊ ಮೂಢರೂಳ್ವರ್‌ (ಸಮಪ. ೧೦-೧೧೭) ; ಜೀವಂ 


ಪ್ರಭೆ ದಿಗಂತಮಂ ಬೆಳಗೆ (ಕಾದಂಉ. ೬೬೮) ; ಏಕ ದ್ವಿ ಶ್ರಿ ಚತುಃ ಪಂಚಾ 
ಕಲಿತಾರ್ಥಂಗಳಾಗಿ ಆಟಿನೊಳವು ನಿಸರ್ಗಾಕೃತಿಯಿಂದೆ (ಶಮದ. ೨೩). 


ಪೋದೊಡಲಿನಂತೆ ಪಾಳುಮನೆಯಂತೆ ಪಾಲ್ಪತ್ತಿ ದಾಕಳಿನಂತೆ (ಭರ್ಮಾಮೃ. 
20| ೯-೨೩); ಮಾನದ ತೋರಿಹ ಆಕಳಿಗೆ ಕೊಳಗದ ತೋರಿಹ ಕೆಚ್ಚಲು 


೨. ಗ್ರಹಿಸಿದ ; ಹಿಡಿದ. ೩. ಗಣಿಸಿದ ; ಲೆಕ್ಕಿಸಿದ. ಆಕಳಿತ : ೧. | (ಅವಚಂ. ೧೨-೪೮) ; ಆಕಳು ಕಪ್ಪಾದರೆ ಹಾಲು ಕಪ್ಪೇ (ಗಾದೆ). 
ಸೊಗಯಿಸಿತಾಕಳಿತಪದಾಂಶು ಹರಿತಮಣಿ ಸೋಪಾನ ೦ (ಚಂದ್ರಫು. | [ಆವು * -ಕಳ್ಳ್‌) 
೭-೧೨೩). [ಸೆಂ.] ಆಕಳ "ಆಕಳ್‌' ನೋ. 


ಆಕೆಲಿಸು, ಆಕಳಿಸ್ಕು (ಕ್ರಿ). ೧. ಗ್ರಹಿಸು: ವಿಶ್ವದ ಗತಿಶೀಲತೆ ನವೀನತೆ | | ಆಕೆಳಾಸೆ (ನಾ). ಜುಗುಪ್ಸೆ; ಅಸಹ್ಯೆ (ದಕ. 8). [1] 
ಕಾಲದ ನಿರಂತರ ಪ್ರವಾಹ ಇವುಗಳನ್ನು ಸರಿಯಾಗಿ ಆ ಕಲಿಸಿ ನಾವು | 25 ಆಕಳಿ "ಆಯ್ಯುಳಿ ನೋ. 
ಅನುಭವಿಸದಿದ್ದರೆ ಜೀವನವೆಲ್ಲ, ವಿಶ್ವವೆಲ್ಲ ಒಂದು ಕೇವಲ ಯಾಂತ್ರಿಕ|* | ಆಕಳಿಕೆ "ಆಗುಳಿಕೆ? ನೋ. 
ಕ್ರಿಯೆ (ಯಾತ್ರಿಕ. ೪೨). ಆಕಳಿಸ್ಕು: ೨. ಹಿಡಿ: ನಳಿನಿಯ ನಳಿನಮನಿ| | ಆಕಳಿತ "ಆಕಲಿತ' ನೋ. 
ನನಾಕಳಿಪಂತಿರೆ ಕರದೆ ವಧುವ ಕರಮಂ ಕರದಿಂ ತಳೆದಂ ಕುಮಾರಂ | | ಆಕಳಿಸ್ಕು "ಆಗುಳಿಸು' ನೋ. 
(ಚಂದ್ರಪ. ೬-೭೪). [ಆಕಲನ * -ಇಸ್ಕು] ಆಕಳಿಸ್ಕು "ಆಕಲಿಸು? ನೋ. 
ಅಕಲ್ಪ, (ನಾ). ಒಡವೆ; ಆಭರಣ; ಅಲಂಕಾರ: ಬಂದತ್ತು ನಾಗಾರಿ 30] ಆಕಳು "ಆಕಳ್‌? ನೋ. 
ಹಸ್ತದೊಳುದ್ಭಾಸಿತ ದಿವ್ಯಕುಂಡಲ ಕರೀಟಾಕಲ್ಪವಾಕಾಶದಿಂ (ಜಗವಿ.| ' ಆಕೆಳುಮಂದೆ (ನಾ). ೧. ಗೋವುಗಳ ಸಮೂಹ; ಹಸುಗಳ 
೮-೨೮) ; ಆಸ್ಥಾನರಂಗಳ್ಳೆ ರತ್ನಮಯಾಕಲ್ಪಮೆನಿಸಿಪ್ಪಿನಂ. .. ಅಮಾತ್ಯ | ಗುಂಪು. ೨. ಹೊಲದಲ್ಲಿ ನಿಲ್ಲಿಸುವ ಮಂದೆ (8). 
ನಾದನಧಿಕಂ ಪೋಲಾಳ್ವದಂಡಾಧಿಪಂ (ಎಕ. ೫1, ದಾವಣ. ೨೫-೫೫ ; | | [ಆಕಳು (ಆ ಆಕಳ್‌) * ಮಂದೆ] 
1224). ಸಂ.) ಆಕಳೇರು (ನಾ). ಗೋರೋಚನ (ಸ್ಯಾಂಡಂ೯). 
ಆಕಲ್ಪ್ಯ (ಅ). ಕಲ್ಪದ ವರೆಗೆ: ತಮಗಂತಿರ್ಪೆಡೆಗಳ್ನೂರಮಾದೊಡಂ |35 [ಆಳಳ್‌ + ಏರ್ಕು (ಆ ಈರು)] 
ಪ್ರೀತಿಮಾಣದಾಕಲ್ಪಾಂತಂ (ಕಾದಂಉ. ೧೭೫). [ಸೆಂ. ಆಕಲ್ಪಂ] | 'ಅಕಾಂಕಣ (ನಾ), = ಆಕಾಂಕ್ಷೆ೧: ಈಕೆಯ ವದನಾಕಾರಮನೇಕಾಂತಂ 
ಆಕಲ್ಯ (ನಾ). ರೋಗ: “ಆಕಲ್ಯಂ... ರುಜಾ ಈ ೧೨ ವ್ಯಾಧಿ? | | ಪೋಲ್ವಿನೆಂಬುದರ್ಕಾಗಿ ಕನತ್ಕೋಕನದಕ್ಕಿಂದುಗಮುಂಟಾಕಾಂಕ್ಷಣಮ 
| 


(ಹಲಾಯು. ೯೮-೪೪೬). [ಸ] ದಜಕೊಳೆಂಬುದುಪಮೋತ್ಪ್ರೇಕ್ಷಂ (ಕನಿರಾ. ೩-೬೭). [ಸೆಂ.] 
ಆಕೆಸ "ಆಗಸ' ನೋ. ! ಆಕಾಂಕ್ರಿತ (ಗು). ಅಸೇಕ್ಷೆಸಟ್ಟಿ ; ಬಯಸಿದ: ಲೋಕಮದೂರ್ಧ್ಯಾ 
ಆಕಸ್ಮಿಕ (ಗು). ೧. ಅನಿರೀಕ್ಷಿತವಾದ; ಆಕ್ಷಣವೇ, ಅಲ್ಲೆ, ಹಾಗೆಯೇ ।40 ಧೋಮಧ್ಯಾಶಾಂಕ್ಷಿತ ಭೇದರೂಪದಿಂ ಮೂಜಕ್ಕುಂ (ಕವಿರಾ. ೧-೧೦೮). 


ಉಂಟಾದ; ಕಾರಣವನ್ನು ಹೇಳಲಾಗದ : ನರಕ ನಗರ ಲಗ್ನ್ನಾಕಸ್ಮಿ [ಸೆಂ.] 
ಕಾಗ್ನಿಸ್ಫುಲಿಂಗಸ್ಭುರದನಿರಳ ಲಾಕ್ಲಾಗೇಹಪೂರಂ, (ಆದಿಪು. ೫-೮೯) ;[ ಆಕಾಂಕ್ರಿಸು (ಕ್ರಿ). ಬಯಸು; ಅಪೇಕ್ಷಿಸು; ಆಶಿಸು: ತತ್ತ್ವಾಲೋಕ 
ಸುಭಟರಿಗಜುಹಿತಾಕಸ್ಮಿಕದ ಭಯವವನೀಶ ಕೇಳೆಂದ (ಕುವ್ಯಾಗ. ೮-೫). ; ದಿನಾಕಾಂಕ್ಷಿಪ ಮುಕ್ತಿಯಕ್ಕುಂ (ಶಮದ. ೧೦); ಎಹಗೆ ಮನವಾಕಾಂಕ್ಷಿಸು. 


(ನಾ). ೨. ಅನಿರೀಕ್ಷಿತವಾದ ಘಟನೆ: ನಾಳೆ ನಾನೇ ಮನೆಯಲ್ಲಿ 
ಇಲ್ಲದಿದ್ದಾಗ ರಾತ್ರಿಹೊತ್ತು ಏನಾದರೂ. ಆಕಸ್ಮಿಕ ನಡೆದರೆ ಆಗ ನಿನಗೇ 
ನಾಗುತ್ತದೆ ಹೇಳು (ದೇವಹೆಂ. ೩೭). ೩. ಅಪಘಾತ; ಅವಘಡ. [ಸಂ.] 


ವುದೊಡಲಹಗೆ ಬೆಳೆದಪುದಶನದಿಚ್ಚೆಗೆಯಹಗೆ ಮನದಾಂಕಾಕ್ಷೆ ಕುಂದುವು 
45 ದಶನದಿಚ್ಛೆ ಯದು ಅಹಗೆ ಕುಂದುವುದು (ಬಸಪು. ೪೩-೫೭). 
[ಅಕಾಂಕ್ಷಣ + -ಇಸ್ಕು] 


ಆಕಾಂಕ್ಷೆ 


ಆಕಾಂಕ್ಷೆ (ನಾ). ೧. ಅಪೇಕ್ಷೆ; ಬಯಕೆ : ಮನದಾ ಕಾಂಕ್ಷೆಯಿಂಡೆನ್ನಪ್ಪ | 
ನೆನ್ನೊಡನನುದಿನಂ ಕೂಡಿಪ್ಪಂ (ಬಸಪು.೪೭-೪೨) ; ಬಾಲನಾಕಾಂಕ್ಷೆಗಚ್ಚರಿ 
ಪಡುತೆ ಮೌನಮಿರೆ (ಶ್ರೀರಾಮಾ. ೨೦-೫೩೮). ೨. [ವ್ಯಾಕ]“ ಭಾಷೆಯಲ್ಲಿ | 
ವಾಕ್ಯವೇ ಮುಖ್ಯ ; ಪದಗಳು ಅದರ ಅವಯವಗಳು , ,. ಈ ವಿಷಯ 
ದಲ್ಲಿ ಶಾಸ್ತ್ರಜ್ಞರು ವಿಚಾರ ನಡಸಿ, ಆಕಾಂಕ್ಷೆ, ಸನ್ನಿಧಿ (ಅಥವಾ ಆಸತ್ತಿ), : 
ಯೋಗ್ಯತೆ--ಈ ಮೂರನ್ನುಳ್ಳ ಪದಸಮುದಾಯವೇ ವಾಕ್ಕವೆಂದು 
ನಿರ್ಧರಿಸಿದ್ದಾರೆ. ವಾಕ್ಕದ ಪದಗಳು ಅರ್ಥದ ಹೊಂದಿಕೆಗಾಗಿ ಒಂದ | 
ನ್ನೊಂದು ಕೋರುವುದೇ ಆಕಾಂಕ್ಷೆ” (ಭಾರವಾ. ೨೫೦). | 
[ಸಂ. ಆಕಾಂಕ್ಸಾ] 
ಆಕಾರ್‌ ಬಂದ್‌ (ನಾ). ಕೃಷಿಕ್ಷೇತ್ರದ ಸರ್ವೇನಂಬರಿನ ವಿಸಾ sl 
ಸಂಬಂಧಪಟ್ಟ ಕಂ ದಾಯ ಮುಂತಾದುವುಗಳನ್ನು ತಿಳಿಸುವ | 
ದಾಖಲೆ ಪುಸ್ತಕ (ಕೈಸ್‌ಗೆ. ೫೪೧). [- ಮರಾ. ಅಕಾರ್‌ಬಂದ್‌) 
ಆಕಾರೈ (ನಾ). [ವ್ಯಾಕ] "ಆ? ಎಂಬ ವರ್ಣ. ([ಸಂ.) 
ಆಕಾರ್ಕ (ನಾ). ೧. ರೂಪ; ಆಕೃತಿ: 
(ಪಂಠಾಮಾ. ೨-೩) ; ಗುರುಗಳೇ ಪೃಥ್ವಿಯ ಆಕಾರವನ್ನು ಕುರಿತು ತಮಗೆ |15 
ಕೆಲವು ಪ್ರಶ್ನೆಗಳನ್ನು ಕೇಳಬೇಕೆಂದು ಬಯಸುತ್ತೆ 6ನೆ (ಮುಂಬಯಿ.| | 
೪-೬೪). ೨. ಮನಸ್ಸಿನ ಭಾವಗಳನ್ನು ಹೊರಗೆಡಹುವ ಮುಖ, 
ಚರ್ಯೆ, ಅಂಗಚೇಷ್ಟೆ ಮುಂತಾದುವು. &. ಸೂಚನೆ; ಚಿಹ್ನೆ; 
ಗುರುತು. [ಸಂ.] 
ಆಕಾರ್ಕ (ನಾ). ೧. ಹೊಲ, ಗದ್ದೆ, ತೋಟ ಮುಂತಾದ ಕೃ ಹಿ 20 
ಕ್ಷೇತ್ರದ ವಿಸ್ತಾರ. ೨. ಜಮಿಸಾನಿನ ಕಂದಾಯ ಅಥವಾ ಸರಕಾರಕ್ಕೆ, 
ಕೊಡಬೇಕಾದ ತೆರಿಗೆ: ಕೆವಿನ್ಶೂ ಸರ್ವೇನಂಬರ... ೨೦ ಎಕರೆ ೨೪ 
ಗುಂಟಿ ಕ್ಷೇತ್ರದ ೧೩ ರೂ. ಟಾ ಆಸ್ತಿಯನ್ನು ೨೦೦ ರೂ.ಗಳಿಗೆ... 
ಮಾರಾಟ ಮಾಡಿದ್ದಾರೆ (ಶರೀಫ. ೬೩) ; ಖಾತೇದಾರರು ಅದರ ಜ್‌ 
ಗಾಗಿ ಹೆಚ್ಚು ಆಕಾರ (ಚಾರ್ಜು) ಮಾಡಬೇಕಾಗುವದು (ಬ್ಯಾಂಕಕ್ಕೆ. 
೬೮) ; ವಿಸ್ತೀರ್ಣ ಎರಡು ಎಕರೆ ಆಕಾರ ಆರು ರೂಪಾಯಿ (ರೂಢಿ). 
೩. ಉತ್ಪತ್ತಿ; ಹುಟ್ಟುವಳಿ: ಅದರ (ಎಲೆಯ ತೋಟದ) ಆರೈಕೆಯನ್ನು 
ಇಲ್ಲಿ ಹೇಳಿದ ಪ್ರಕಾರ ಮಾಡುತ್ತಾ ಹೋದರೆ ಪ್ರತಿ ವರ್ಷಕ್ಕೂ ಸಾವಿರ | 
ರೂಪಾಯದ ಆಶಾರಕ್ಕೇನೂ ಕಡಿಮೆಯಿಲ್ಲ (ಕೃ ಪಸ ೧೭೩). To. 7) 
ಆಕಾರಂಗಿಡು (ಕ್ರಿ). ರೂಪಗೆಡು: ಈ ಕಷ್ಟನಂದದಿಂ ಮೆಯ್ಯಾಕಾರೆಂ (30 
ಗೆಟ್ಟು ನಮೆನರಂ ಕಂಡಜ್‌ ಯೆಂ (ಧರ್ಮಾಮೃ. ೪-೯೦). 
[ಅಕಾರ *ಕಿಡು (ಆ ಕೆಡು) | 
ಆಕಾರಂಬಡೆ (ಕ್ರಿ). ರೂಪವನ್ನು ಧರಿಸು: ಲೋಕಂ ಡಮರುಗಮಂ | 
ಡಮರುಗದೊಳ್‌ ಮಗುಚಿಟ್ಟಂತೆ ಆಕಾರಂಬಡೆದುದು (ಜಯಕಾ. | 
[ಆಕಾರ್ಯ + ಪಡೆ, [38 
ಆಕಾರಗುಪ್ತಿ (ನಾ). ೧. ರೂಪವನ್ನು ಮರೆಮಾಡಿಕೊಳ್ಳುವುದು. | 
೨. [ನಾಟ್ಯ] ಮನಸ್ಸಿನ ಭಾವಗಳನ್ನು ಹೊರಗೆ ತೋರ್ಪಡಿಸ 
ದಂತೆ ಮರಸಿಡುವುದು; ಅವಹಿತ್ಯ. | 
| 


ಆಕಾರಂ ಸ್ಮರಾಕಾರಮನಜನಿಸೆ | 


25 


೧-೨೮). 


[ಆಕಾರ್ಯ + ಗುಪ್ತಿ) 
ಆಕಾರಗೊಳ್ಳು (ಕ್ರಿ). ರೂಪವನ್ನು ಧರಿಸು; ಮೂರ್ತಿಮತ್ತಾಗು: 
ಕವಿಯ ಕಲ್ಪನೆಗಳು ಅವನ ಪ್ರತಿಮೆಗಳಲ್ಲಿ ಆಕಾರಗೊಳ್ಳುತ್ತವೆ (ರೂಢಿ). 
[ಆಕಾರ್ಯ + ಕೊಳ್ಳು (£ ಕೊಳ್ಳ್‌)] | 
ಆಕಾರಗೋಪನ (ನಾ). - ಆಕಾರಗುಪ್ತಿ ೧. i 
[ಆಕಾರ್ಯ + ಗೋಪನ] 
ಆಕಾರಣ (ನಾ). ೧. ಕರೆಯುವುದು; ಬರಮಾಡಿಕೊಳ್ಳುವುದು. 45 
೨, ಸವಾಲು ಹಾಕುವುದು. [ಸಂ] 


೫೬೪ 


i ಆಕಾರಣೆ (ನಾ). 


| 
| 
| 


ಆಕಾಶಗಂಗೆ 


ಉತ್ಪತ್ತಿ ; ಹುಟ್ಟುವಳಿ : ಪೆಜ್ಜುಂಕದ ನೆರ್ಗ್ಗಡೆ ಕರ 
ಣಂಗಳು ಬಿಟ್ಟಿ ಕಳಸ ಸ್‌ ಕುಳಿಯ ಸುಂಕದಾಕಾರಣೆಯಿಂ 
ಬಿಟ್ಟಿ ತೋಂಟಿ (ಸೌಇಇ. X1-i, ೧೭೨-೪೬; 1121). ([?] 

ಆಕಾರಪೂಜೆ (ನಾ). ವಿಗ್ರಹಾರಾಧನೆ; ಮೂರ್ತಿಪೂಜೆ (8). 

[ಆಕಾರ್ಯ + ಪೂಜೆ] 

(ಆಕಾರರಚನೆ (ನಾ). ಆಕಾರವನ್ನು ಸ್ಥ ಸೃಷ್ಟಿ ಮಾಡುವುದು: ಈ ಕತೆ 
ಗಳಲ್ಲಿ ಸೋದ್ದಿಶ್ಯವಾದ ಆಕಾರ ರಚನೆಯ ಪ್ರಯತ್ನವಿದೆ (ಹೊಸಕ್ತಿ, 
$8. 1 ರಚನೆ] 

ಆಕಾರಶುದ್ಧಿ (ನಾ). ರೂಪದಲ್ಲಿ ಏನೂ ಕೊರತೆಯಿಲ್ಲದಿರುವುದು : 
ಅವಳದು ನೀಳವಾದ, ಹಾಳಿತವಾದ ಆಕಾರಶುದ್ಧಿ ಯುಳ್ಳಂಥ ದೇಕ್‌ 
(ಒಂಟದ. ೩೫). [ಆಕಾರ್ಯ + ಶುದ್ಧಿ) 

ಆಕಾರಸಂವರಣೆ (ನಾ). ೧. ಇ ಆಕಾರಗುಪ್ತಿ ೧: ನಿಖಿಲ ಮೃಗಗಣ 
ಪರಿವೃತನುಮಾಗಿಯಾಕಾರಸಂನರಣೆಯನುಂಟುಮಾಡಿಕೊಂಡಿ ರ್ಪುದುಂ 
(ಪಂಚತಂ. ೩೬-೧೩) ; ಅಪಮಾನಂಬಟ್ಟಿ ಉಪಧಾನಿಶುದ್ಧನಪ್ಪ ಮಂತ್ರಿ 
ಯಂತಾಕಾರಸಂವರಣೆಯನುಂಟುಮಾಡಿಕೊಂಡು (ಸಂಚತಂ. ೩೬-೧೯). 
೨.-ಆಕಾರಗುಪ್ತಿ೨: “ ಅವಹಿತ್ಸಮೆಂಬುದು ಆಕಾರಸಂವರಣೆ ” 
(ಹಲಾಯು. ೧೨೭-೮೭). [ಆಕಾರ್ಯ + ಸಂವರಣೆ] 

ಆಕಾರಹಕ್ಕೆ (ನಾ). (?) : ಅಂತಾಕಾರಹಕ್ಕದಧಿಷ್ಕಾಯಕಂ ಮೊಲ್ಲೆಯ 
೦ ಮಾಡಿದ ಧರ್ಮ (ಮುಂಬರಾ. ೫1, ೨೪೯-೨೬ ; 1121). "tn 

ಆಕಾಲಿಕಿ, 'ಆಕಾಳಿಕಿ (ನಾ). ೧. ಕ್ಷಣಿಕವಾದದ್ದು. ೨. ಮಿಂಚು. 
ಆಕಾಳಿಕಿ: ೨. ಅಖಂಡಲ ಲಲಿತಧನುರ್ಲೀಲಮಾಕಾಳಿಕೀಸಂಚಲಮಾ 
ಸೌಂದರ್ಯಮಿಂತೀ ನವರಸಚಯಖಾ ದೇಹಂ (ಅಜಿಪು. ೬-೫೦). 

[ಸಂ. ಆಕಾಲಿಕೀ) 

ಆಕಾಶ (ನಾ). ೧. ಪಂಚಭೂತಗಳಲ್ಲಿ ಒಂದು; ಗಗನ; ಅಂತರಿಕ್ಷ: 
“ತೊಗುವ ಮುಗಿಲ್ವಟ್ಟಿ ಗಾಳಿವಟ್ಟಿಯೆನಲ್ಕಂದಾಗಲಾಕಾಶವೆಸರದು ” 
(ಕವಿಕಂ. ೪೬); ಪುಳಿಯೊಳ್‌ ಕರ್ಚಿದ ಬಾಳ ಬಣ್ಣಮನೆ ಫೋಲ್ವಾಕಾಶ 
ಮಾಕಾಶಮಂಡಳಮಂ ಪರ್ಪಿೀದ ಬೆಳ್ಮುಗಿಲ್‌ (ಪಂಪಭಾ. ೭-೭೧) ; 
ಆಕಾಶದಲಾಡುವ ಹದ್ದನೊಂದ ಕಂಡೆ (ಆದವ. ೧೯೭-೧) ; ಆಕಾಶಕ್ಕಿಂತ 
ಎತ್ತರವಿಲ್ಲ, ಭೂಮಿಗಿಂತ ಅಗಲವಿಲ್ಲ (ಗಾಜಿ). ೨; ಬಯಲು; ಶೂನ್ಯ 
ಪ್ರದೇಶ. ೩. [ಛಂದ] ತಗಣ (- - ೪) ಎಂಬ ಒಂದು ಅಕ್ಷರಗಣ: 
ದಿವಾಕರಾಕಾಶ ದಿನೇಶ ಪಾವಕರ್‌ ಸುವಿಶ್ರಮಂ ಬಂದಿರೆ ಸಪ್ರಸಂಖ್ಯೆ 
ಯೊಳ್‌. . . . ವಂಶಸ್ಥಮೆನಿಪ್ಪ ನಾಮದಿಂ (ಛಂದೋಂಬು. ೨-೭೮). 
೪. [ಜೈನ] ಆರುಬಗೆಯ ದ್ರವ್ಯಗಳಲ್ಲಿ ಒಂದು. "ಆಕಾಶದ್ರವ್ಯ' 
ಪರಾ. ೫. [ಗಣಿತ] ಬಿಂದು; ಸೊನ್ನೆ: ಗಗನಂ ಶೂನ್ಮಾಂಬರ ಖಂ 
ಮಿಗೆಯಾಕಾಶಂ . . . ನಭಮುಂ ಸೊಗಯಿಪ ಬಿಂದುವಿನ ನಾಮ ನಾಸ್ತಿ 
ಸಮೇತಂ (ವ್ಯವಹಾ. ೧೦-೧೦). [ಸಂ.] 

ಆಕಾಶಕೇಶ (ನಾ). ಆಕಾಶವೇ ತಲೆಗೂದಲಾಗುಳ್ಳವನು; 
ಕೀನಾಶಮದನಾಶ ಪುರನಾಶ ಪರಮೇಶ ಆಕಾಶಕೇಶಾ (ನವಮೋ, 


೨೦-೩೨). [ಆಕಾಶ * ಕೇಶ] 


4 | ಆಕಾಶಕೊಳನೆ (ನಾ). - ಆಕಾಶಬಾಣ ೧. (ದಕ). 


[ಆಕಾಶ + ಕೊಳವೆ] 
ಆಕಾಶಗಂಗೆ (ನಾ). ೧. ದೇವಗಂಗಾನದಿ; ಬಾಂದೊರೆ: ಪ್ರಾಣ 
ಲಿಂಗಕ್ಕೆ ಕಾಯಕವೇ ಸೆಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ 
ಪರಿಮಳದ ಪೂಜೆ, ಹೃದಯಕಮಲದಲ್ಲಿ ಶಿವಶಿನಾ ಎಂಬ ಶಬ್ದ (ಅವಚಂ. 
೪೬-೧೯೮). ೨. ತಿರುಪತಿ ಮುಂತಾದ ಕ್ಷೇತ್ರಗಳಲ್ಲಿ ಒಂದು ಜಲ 
ಪ್ರಪಾತದ ಹೆಸರು. [ಆಕಾಶ * ಗಂಗೆ] 


ಆಕಾಶಗಂಟಿ ೫೬೫ ಆಕಾಶವಾಣಿ 


ಆಕಾಶಗಂಟೆ (ನಾ). ವೇಶ್ಯೆಯರ ಮನೆಯ ಮುಂಭಾಗದಲ್ಲಿ ಎತ್ತರ] | ದೂರಕ್ಕೊ ಹಾರಬಲ್ಲ, ಲೋಹದ ಅಧವಾ ಕಾಗದದ ಉರುಳೆ 
ದಲ್ಲಿ ಕಟ್ಟಿರುವ ಗಂಟಿ (?): ಜಗದಂತಂಬರಮಂ ಧರಾತಳಮುಮಂ) 1 ಯಾಕಾರದ ಕೋಶ; ಆಕಾಶಬಾಣ '' (೩೦೬. ಇಂಕನಿ). 
ಪೋಲ್ಬುಗ್ರಪಾತಾಳಸೂಜಿಗಳಂ ಗರ್ಜಿಪ ಭೇರಿ ಕಾಟಿಕಿಯರಂ ಮೇಗಿಲ್ಲ [ಆಕಾಶ + ಬಾಣ] 
ದಾಕಾಶಗಂಟಿಗಳಂ ವಿಸ್ಮಯಮಾಗೆ ಬಂಚಿಪ ಕೃತಾಕೃತ್ಯತ್ವದಿಂ ಸಂದಾಳು| | ಆಕಾಶಬಿಲ್ಲು (ನಾ). ಕಾಮನಬಿಲ್ಲು; ಮಳೆಬಿಲ್ಲು: “ಇಂದ್ರಾಯುಧ 
ಗಳಂ ಕುಂಟಣಿಯರ್ಕಳಂ ಪಲರುಮಂ ಕಂಡರ್ವಣಿಜ್ನಂದನಂ (ಬಂಹರಿ. | 5: ಅಂದರೆ ಸುರಚಾಪವೆಂಬ ಆಕಾಶಬಿಲ್ಲು? (ಸಿದ್ಧಾಂತಿ. ೨೮). 
೩-೩೩). [ಆಕಾಶ ಗಂಟಿ] | [ಆಕಾಶ + ಬಿಲ್ಲು (ಆ ಬಿಲ್‌)] 
ಆಕಾಶಗರುಡಬಳ್ಳಿ (ನಾ). ಗಿಣಿಮೂಗಿನ ಗೆಡ್ಡೆ ಗಿಡ (ಕಿ). | |ಆಕಾಶಬುಟ್ಟ (ನಾ). ೧. - ಆಕಾಶದೀಪ. ೨. "ಸರಿಸುಮಾರಾಗಿ 
[ಆಕಾಶ * ಗರುಡ * ಬಳ್ಳಿ) | ಗುಂಡಾಗಿರುವ, ಗಾಳಿ ತೂರದ ಪಟ್ಟಿಯ ಚೀಲದಲ್ಲಿ ವಾಯುವಿ 
ಆಕಾಶಗಾಮಿ (ನಾ). ಅಂತರಿಕ್ಷದಲ್ಲಿ ಸಂಚರಿಸುವವನು ; ಖೇಚರ; ಗಿಂತಲೂ ಹಗುರವಾದ ಅನಿಲವನ್ನು "ಹುಂಬಿ, ತಾನಾಗಿ ಮೇಲ 
ದೇವತೆ: ಅತನಾಕಾಶಗಾಮಿ ನೀಮೆಂತು ಕೊಲ್ವಿರೆನೆ (ವಡ್ಡಾ ರಾ. ೫೯-೨೩). |1 ಕೈೇರುವಂತೆ ಮಾಡಿರುವ ಸಾಧನ; ಆಕಾಶಬುಟ್ಟಿ (8811008 
[ಸಂ. ಆಕಾಶಗಾಮಿನ್‌) | ಇಂಕನಿ) ; ಇಡಿಯ ವರುಷದ ಹರುಷ ಅಕಾಶಬುಟ್ಟಯಲಿ ಬ 
ಆಕಾಶಗಾಮಿತ್ವ (ನಾ). ಗಗನದಲ್ಲಿ ಸಂಚರಿಸುವುದು : ಪದವಿನ್ಮಾಸ ದಲ್ಲಿ ಕಣ್ಣು ತುಂಬುವ ಕಂದ (ನೆಲಮು. ೬೨). [ಆಕಾಶ * ಬುಟ್ಟ] 
ಮಿಲ್ಲದೆಯುಂ ಆಕಾಶಗಾಮಿತ್ವಮೆಂಬುದು (ಶ್ರಾನಕಾ. ೯೩-೨೦). [ಸಂ.] ಆಕಾಶಭಾಷಿತ (ನಾ).[ನಾಟ್ಯ]“ ಯಾನ ಪಾತ್ರಗಳೂ ಮಾತನಾಡದೆ 


ಆಕಾಶಗಾಮಿನಿ (ನಾ). ಎ ಆಕಾಶಗಾಮಿತ್ತ : ಬಿಲ್ಲು ತೀರು... ಆಕಾಶ ಇದ್ದರೂ, ಮಾತನ್ನು ಕೇಳಿದಂತೆ ನಟಿಸಿ... ಉತ್ತರ ಕೊಡು 
ಗಾಮಿನಿ. . .ಖೇಟಿಕ ಮುಂತಾದ ಶತ್ರುಜಯಾತ್ಮರಕ್ಷಾಧಿ ಸಾಧನ ವಿಶೇಷಂ 15] ವುದು” (ಕೈಪಿಡಿ. ೨೦೭). [ಆಕಾಶ + ಭಾಷಿತ] 
ಗಳಿಂದಲುಂ (ವಿವೇಕ. ೨೬೩). (ಸೆಂ. ಆಕಾಶಗಾಮಿನೀ] ಆಕಾಶಮಧ್ಯೆ (ನಾ). ಆಕಾಶದಂತೆ ಸೂಕ್ಷ್ಮವಾದ ಸೊಂಟವುಳ್ಳ 

ಆಕಾಶಗಾಮಿಸಿನಿದ್ಯೆ (ನಾ). ಗಗನದಲ್ಲಿ ಸಂಚರಿಸುವ ಶಕ್ತಿಯನ್ನು ವಳು : ಆಕಾಶಮಧ್ಯ್ಮೆ ಮನ್ಮಥಕಳಾಬೋಧ್ಯೆ (ನವಮೋ. ೧-೧). 
ನೊಡುವ ವಿದ್ಯೆ: ಹತರ ಕೋಮಳಾಂಗಸ್ಪರ್ಶನದಿನಾಕಾಶಗಾಮಿನಿ | [ಸಂ. ಆಕಾಶಮಧ್ಯಾ (ಆಕಾಶ * ಮಧ್ಯ + -)] 
ವಿವ್ಯಾನಿನಾಶಮಕ್ಕುಮೆಂಬ ಭಯದಿಂ ಮುಟ್ಟಿ ಲಂಜಿ (ಕಗನಿ. ಕ ಆಕಾಶಮಲ್ಲಿಗೆ (ನಾ). ಒಂದು ಬಗೆಯ ಹೂವು; ಕಿಲಕಪುಷ್ಪ. 
ಚಾವುಂಪು). [ಆಕಾಶಗಾಮಿನಿ - ವಿದ್ಯೆ] 20 [ಆಕಾಶ * ಮಲ್ಲಿಗೆ) 

ಆಕಾಶಗೂಡು (ನಾ). - ಆಕಾಶದೀಪ (8). [ಆಕಾಶ ಗೂಡು] ಆಕಾಶಯಾನ (ನಾ). ೧. ಆಕಾಶಮಾರ್ಗದಲ್ಲಿ ಮಾಡುವ 

ಆಕಾಶದೀಪ (ನಾ). ದೀಪಾವಳಿ ಮುಂತಾದ ಹಬ್ಬದ ದಿನಗಳಲ್ಲಿ ಪ್ರಯಾಣ. ೨. ಆಕಾಶದಲ್ಲಿ ಪ್ರಯಾಣಮಾಡುವ ಸಾಧನ. 
ಎತ್ತರವಾದ ಕಂಬದ ತುದಿಯಲ್ಲಿ ತೂಗುಬಿಡುವ ದೀಪ; ಗೂಡು [ಆಕಾಶ + ಯಾನ] 
ದೀಪ. [ಅಕಾಶ * ದೀಪ] ಆಕಾಶಲಿಂಗ (ನಾ). [ವೀಶೈ] ಬಯಲೇ ರೂಪವಾಗಿರುವ ಶಿವಲಿಂಗ: 

ಆಕಾಶದ್ರವ್ಯ (ನಾ). [ಜೈನ] ಷಡ್ಡ )ವ್ಯಗಳಲ್ಲಿ ಒಂದು: “ಈ ಭೌತಿಕ |25| ಕಾಂಚೀಪುರದಲ್ಲಿ ಪಾರ್ಥಿನಲಿಂಗ, ಜಂಬೂದ್ವೀಪದಲ್ಲಿ ಅಪ್‌ಲಿಂಗ, 
ಜಗತ್ತು ಆರುದ್ರವ್ಯಗಳಿಂದ ನಿರ್ಮಾಣವಾಗಿದೆ. ಅವುಗಳಲ್ಲಿ ಜೀವ ಅಜೀವ ಶಿರುವಣ್ಣಾಮಲೆಯಲ್ಲಿ ತೇಜೋಲಿಂಗ, ಕಾಳಹಸ್ತಿಯಲ್ಲಿ ವಾಯುಲಿಂಗ, 
ಎಂದು ಎರಡು ಭೇದಗಳು. ಆಜೀವದ್ರವ್ಯಗಳಲ್ಲಿ ಪುದ್ಧಲ, ಧರ್ಮ, ಚಿದಂಬರದಲ್ಲಿ ಆಕಾಶಲಿಂಗ - ಹೀಗೆ ವಿಶ್ವದಲ್ಲಿ ಕಾಣುವ ಪಂಚಭೂತಗಳ 
ಅಧರ್ಮ, ಆಕಾಶ, ಕಾಲ ಎಂಬ ಐದು ವಿಧಗಳನ್ನು ಹೇಳಲಾಗಿದೆ” | | ರೂಪದಲ್ಲಿಯೂ ಪರಮಾತ್ಮನು ಸಾದಾಖ್ಯ ಗಳಿನಿಸಿ ವಿರಾಜಿಸುತ್ತಿರುವು 
(ಜೈನಪ. ೪೩೧) ; ಜೀವದ್ರವ್ಯ ಫುನ್ನಲದ್ರವ್ಯ ಧರ್ಮದ್ರನ್ಯ ಅಧರ್ಮ | ದನ್ನು ನಾವು ಸ್ಪಷ್ಟವಾಗಿ ಕಾಣುತೆ ತ್ರೇವೆ'(ಶಕ್ತಿ pi ೨೬). [ಆಕಾಶ + ಲಿಂಗ] 
ದ್ರವ್ಮ ಆಕಾಶದ್ರವ್ಯ ಕಾಲದ್ರವ್ಯಗಳಿಂಬ ಷಡ್ಡ )ವ್ಯಂಗಳ ಗುಣಪರ್ಯಾ 30 | ಅಕಾಶನಚನ (ನಾ). ಅಶರೀರವಾಣಿ : ಸುತನ ಶೋಕದ ಮುಕ 


ಯಮುಮಂ (ಸುಕುಮಾ. ೩-೩೯ ವ). [ಆಕಾಶ ದ್ರವ್ಯ] | ವಾಕಾಶವಚನದೊಳಾಯ್ತು (ಕುವ್ಯಾದ್ರೋ. ೮-೫). [ಆಕಾಶ * ವಚನ] 

ಆಕಾಶಪುರಾಣ (ನಾ). ನಿರಾಧಾರವಾದ ಕಥೆ; ಕೆಲಸಕ್ಕೆ ಬಾರದ ಆಕಾಶವಲೆ (ನಾ). ಹಕ್ಕಿಗಳನ್ನು ಬಡಿಯಲು ಎತ್ತರದ ಪ್ರ ಪ್ರದೇಶದಲ್ಲಿ 
ಮಾತು; ಕಟ್ಟಿ ಸ್ಟೇ ಪುರಾಣ : ಕಾಗೆ ಗೂಗೆಗಳ ಕತೆಯಾಗಿ ಆಕಾಶಪುರಾಣ ಹರಡಿದ ಬಲೆ: ಪೆಂಪಿನಾಕಾಶವಲೆ ಸುತ್ತುವಲೆ ಸುಲಭವಲೆ (ರುಕ್ಮಾಂಗ. 
ವಾಗಿ ಮೂಳಿಗಂಪಾಗುತ ದೆ (ನಂಜುಂಡ. ೧೨೪). [ಆಕಾಶ * ಪುರಾಣ] | ೧೦-೧೯). [ಆಕಾಶ * ಬಲೆ] 

ಆಕಾಶಪುಷ್ಪ (ನಾ). ಅತ್ಯಂತ ಅಸಂಭವವಾದ ವಸ್ತು; ಎ ಪಪ (ನಾ).  ಆಕಾಶಬಳ್ಳಿ : ಆಕಾಶವಲ್ಲಿ ಎಂಬ ಬಳ್ಳಿಯು 
ಕುಸುಮ : ಆಕಾಶಪುಷ್ಪವು ಅರಳಿತ್ತು ಹೊರಳಿತ್ತು ತೆರಳಿದ ಚಟ್ಟು ; ಕಳ್ಳೆಗಿಡದ ಮೇಲೆ ಹುಟ್ಟ ಅಲ್ಲೇ ಬೆಳೆಯುತ್ತದೆ (ಮುಂಬಯಿ. ೪-೨೬೯). 
ಒಂದು ಕಡೆ (ಸಖೀಗೀ. ೧೭-೩೯೯). [ಆಕಾರ * ಪುಷ್ಪ] | [ಆಕಾಶ * ನಲ್ಲಿ] 

ಆಕಾಶಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: ದುರಾಂಟಾ ಎಂಬ | ಆಕಾಶವಾಣಿ (ನಾ). ೧. ಗಗನದಲ್ಲಿ ಕೇಳಿಬರುವ ಶಬ್ದ; ಅಶರೀರ 
ಬೇಲಿಯಗಿಡದ ಮೇಲೆ ಒಂದು ಬಳ್ಳಿ ಹರಡಿರುವುದನ್ನು ನೀವು ಸಾಮಾನ್ಯ |, ವಾಣಿ: ಬಂದದ್ದೆಲ್ಲ ಶ್ರುತಿಪ್ರಮಾಣವಲ್ಲ ಆಕಾಶವಾಣಿಯಾಗದು (ಅರಳು. 

ವಾಗಿ ನೋಡಿರಬಹುದು. ಇದನ್ನು ಆಕಾಶಬಳ್ಳಿ ಅಥವಾ ಮಂಗನಬಳ್ಳಿ 40 ೨೯೩-೧೧). ೨. ತಂತಿಯಿಲ್ಲದೆ ಬರುವ ಸಮಾಚಾರ ಮುಂತಾದುವು: 

| 


ಎಂದು ಕರೆಯುತ್ತಾರೆ (ಸಸ್ಕಶಾ. ೧೦೯). | ಸದ್ದು ಹೊರೆಡುವ ಸಮಯಕ್ಕೆ ಸರಿಯಾಗಿ ಮೇಲಿನ ಸ್ಥ ಳದಿಂದ ಆಕಾಶೆ 
[ಆಕಾಶ -- ಬಳ್ಳಿ. ! ಮಲ. ಆಕಾಶವಳ್ಳಿ ; ಹಿಂ. ಅಕಾಶಬೇಲ್‌) | ವಾಣಿಗಳನ್ನು (wireless) ಫಳುಹುನನು (ಬಾಲಪ್ರ. i; ೭೫೮) ; ಸ್ವಲ್ಪ 
ಆಕಾಶಬಾಣ (ನಾ). ೧. ಆಕಾಶದ ಕಡೆಗೆ ಬಿಡುವ ಮದ್ದಿನ ಬಾಣ. ದೂರ ಸರಿಯುವುದರಲ್ಲಿಯೆ ಅವರ ವಿಮಾನದ "ಆಕಾಶವಾಣಿ ಉಪ 
'ಕರಣವು ಹಾಳಾಯಿತು (ಬಾಲಪ್ರ. 11, ೯೫೦). ೩. ರೇಡಿಯೋ; 
ಬಾನುಲಿ: ಆಕಾಶವಾಣಿಯ ಹನೆಯ ಮುನ್ಸೂಚನೆ ಕೇಳಿಯೆ ಬೆಚ್ಚು 
ವರೇನೆ (ಚಂದ್ರವೀ. ೧೩೧-೨೩). [ಆಕಾಶ ನಾಣಿ) 


೨. “ಬಾಣಬಿರುಸು, ಸಂಕೇತಸೂಚನೆ, ತೊಂದರೆಯಲ್ಲಿರುವ 
ಹಡಗಿಗೆ ಹಗ್ಗವೆಸೆಯುವುದು ಮೊದಲಾದವುಗಳಲ್ಲಿ ಉಪಯೋಗಿ 
ಸುವ, ಒಳಗಿನ ಮದ್ದನ್ನು ಹೊತ್ತಿಸುವುದರಿಂದ ಮೇಲಕ್ಕೊ | 


45. 
| 
{ 


ಅಕಾಶವಿಮಾನ 


ಆಕಾಶವಿಮಾನ (ನಾ). ಗಗನದಲ್ಲಿ ಸಂಚರಿಸುವ ವಾಹನ; ಆಕಾಶ 
ಯಾನ; ಏರೋಪ್ಲೇನ್‌: ಆಕಾಶವಿಮಾನದಿಂದ ಕಂಡುಬರುವ ಇದರ 
ದೃಶ್ಯವನ್ನು ಇಲ್ಲಿ ಕೊಡಲಾಗಿದೆ (ಭೂನಿವ. ೧೯೩). | 
[ಆಕಾಶ * ವಿಮಾನ] | 
ಆಕಾಶನೀಣೆ (ನಾ). ತಂತಿಯ ವಾದ್ಯಗಳಲ್ಲಿ ಒಂದು ಬಗೆ: ಜ| 
ಚಿಕೆ... ಆಕಾಶವೀಣೆ ಎಂಬ ಮೂವತ್ತುಮೂಣು ತಂತ್ರೀವಾದ್ಯಂಗಳಲ್ಲಿ | 
(ನಿವೇಕ. ೨೩೬) ; ಪ್ರಾಚೀನ 
ಆಕಾಶನೀಣೆ . 
ತ್ತವೆ (ಸಂಗೀಚಂ. ೩೧೦). [ಆಕಾಶ ವೀಣೆ) | 
ಅಕಾಶಸ್ವ್ರರ (ನಾ). ಮೂಗಿನ ರಂಧ್ರದ ಮತ್ತು ತ 
ಮೂ ಉಚ್ಛಾ ಸ ನಿಶ್ಚಾಸಗಳು ನಡೆಯುವಾಗ. ಕಾಲಕ್ಣುಃ ಫ್ರಿ 
ಯಿಂದ ಹೊರಡುವ ಒಂದು ಬಗೆಯ ಸ್ವರ: ಸ್ವರಭೇದದಿಂ Rs 
ಪರಿಮಾಣವನಜಿವ ಕ್ರಮವೆಂತೆಂ ಡೊ ಡೆ ನಾಸಿಕಾರಂಥ ದಿಂ ಇಡೆ; 
CHE Solids. males d | 
ಗಳೊಂದೊಂದು ನಾಳದಲ್ಲಿ ಸೃಥ್ವೀಸ್ವರ ಅಪ್ಪುಸ್ವರ ತೇಜಸ್ಸಿನ ಸ್ವರ | | 
ವಾಯುವಿನ ಸ್ವರ ಅಕಾಶಸ್ಟರ ಇಂತೀ. ಪಂಚಸ್ವರೆ ಸಂಜ್ಞೆ ಚೂ ತಾಳ 
ಕಾಲಕ್ಷು ಪ್ತಿಯಿಂ ಉಚ್ಛಾ 5ಸ ನಿಶ್ವಾಸವಾಯುನೇ ಸಂಚರಿಸುತ್ತ ಹುದು! | 
(ಎನೇಕ. ೧೮೭). ನಸ * ಸ್ವರ] | 
ಆಕಾಶಾಸ್ತಿಕಾಯ (ನಾ). [ಜೈನ] ಐದು ವಿಧವಾದ ಅಸ್ತಿಕಾಯ 
| 


ಗ್ರಂಥಗಳು, ಕಿನ್ನರಿ, ಪಿನಾಕಿ, ರುದ್ರವೀಣೆ, | 


20 


| 
ಗೆ 
ಗಳಲ್ಲಿ “ಓಂದು: ಜೀವಾಸ್ತಿ ಕಾಯಂ ಪುದ್ದಲಾಸ್ತಿಕಾಯಂ | 
ಕಾಯಂ ಅಧರ್ಮಾಸ್ತಿಕಾಯಂ ಆಕಾಶಾಸ್ತಿ ಕಾಯಮೆಂಬ ಪಂಚಾಸಿ | 
ಕಾಯನಿಕಾಯಮುಮಂ (ಸುಕುಮಾ. ೩-೩೬ ವ). | 
[ಆಕಾಶ + ಅಸ್ತಿಕಾಯ] | 
ಆಕಾಸ "ಆಗಸ? ನೋ. | 
ಆಕಾಸವನಿ (ನಾ). ಮೇಲಿನಿಂದ ಬೀಳುತ್ತಿರುವ ಮಳೆಯ ಹನಿ: | 
ಚಾದಗೆಯಂತಾಕಾಸವನಿಗೆ ಬಾಯಂ ಬಿಡುತ್ತುಂ (ಧರ್ಮಾಮೃ. ೧-೧೬೦). | 
[ಆಕಾಸ (೮ ಆಗಸ) * ಪನ್ನಿ] | 
ಆಕಾಳಿಕಿ "ಆಕಾಲಿಕಿ' ನೋ. || 
ಆಕಿಂಚೆನ್ಯ (ನಾ). ೧. ತನ್ನದಾಗಿ ಏನೂ ಇಲ್ಲದಿರುವುದು; ಬಡತನ: | 
ಕಮಾಮಾರ್ದವಾರ್ಜವ ಸತ್ಯ ಶೌಚ ಸಂಯಮ ತಪಸ್ತಾ ಗಾಕಿಂಚನ್ಯ 5. 
ಬ್ರಹ್ಮಚರ್ಯಾಪರ್ಯಾಪ್ತ ದಶಧರ್ಮಂಗಳುಮಂ ಕೈಕೊಂಡು (ಆದಿಪು 
೬-೩೦ ವ); ದೇಹಸುಖಹೇತುಗಳುಮಂ ದೇಹಮುಮಂ ತನ್ನವೆಂದು | 
ಸಂಬಲಿಸದೆ ನಿರ್ಮೋಹದಿನಿರುತಿರೆ ಯತಿಪತಿಗವ್ಯಾಹತಮಳವಟ್ಟು | 


25 


ದುತ್ತಮಾಕಿಂಚನ್ಯಂ (ಮಲ್ಲಿಪು. ೧೧-೪೮). ೨. ತುಂಬ ಬಡತನ; 
ನಿರ್ಗತಿಕತೆ. [ಸಂ.] | 

ಆಕಿಮಾರಿ (ನಾ). ಒಬ್ಬ ವ್ಯಕ್ತಿಯ ಹೆಸರು (7?) : ತೊ[ಟ್ಟರ್ದು]) 
ತಂಬು... ಸೂಜುಗುಚ್ಟು ಅಕಿಮಾರಿವೆಚ್ಚ (ಡೆ) (ಸೌಇಇ. 
೧೧-೨೪ ; 865). [2] 

ಆಕೀರ್ಣ (ಗು). ಹರಡಿದ; ತುಂಬಿದ; ಕಿಕ್ಕಿರಿದ: ಸ್ವಯಂಪ್ರ 
ಚಲದಂಬರಮೆಡೆಯೆಡೆಯೊಳಿರ್ಪ ದ್ವೀಪಸಮುದ್ರಂಗಳ್‌ ಕಲ್ಪ ವೃ ಫಳ 
ನಾಕೀರ್ಣಂಗಳಾಗಿ ಪುಟ್ಟಿ (ಸುಕುಮಾ. ೧೧-೫೪ ವ); ಮುನಮುಕುರಮಧ್ಯ 
ಬಿಂಬಿತವದನನತುಳಬುಧಮಂಗಳಾಶೀರ್ವಾದ ಶೇಷಾಕ್ಷತಾಕೀರ್ಣ ಜಯ | 
ಮಸ್ತಕ (ಹಚಕಾ. ೪-೫೮). [ಸಂ.] | 


ಆಕುಂಚ (ನಾ). [ನಾಟ್ಯ] ಹೆಸ್ತದ ಐದು ಬಗೆಯ ಅಭಿನಯಗಳಲ್ಲಿ | 


೧೧ 


ಒಂದು: ಕಳೆದಿರೆ ನಿಕುಂಚಮೇಗಯ್ಕಳನಟ್ಟೊಳಕಯ್ಯಕಳೆಯಲಾ las 
ಕುಂಚಂ (ಲಾಸ್ಯ i 


[ಸಂ.]. | | 


36 


XI-i, 


ರಂ. ೨-೧೫೧). 


೫೬೬ 


. - ಮುಂತಾಗಿ ನಾನಾ ರೀತಿಯ ವೀಣೆಗಳನ್ನು ನಮೂದಿಸು | ತ 


ಆಕುಲೆ 


ಆಕುಂಚನ (ನಾ). ಮುದುರುವುದು; ಬಾಗುವುದು; ಮಡಿಸುವುದು; 
ಕು ಗ್ಗು ವುದು: ಕಮಲವುದಯದೊಳರಳಿ ಸಂಜೆಯಲಿ ಮುಗುಳಾಗಿ 
ಸುಮವಫ್ರ)ದಂತೆ ಮರುವಗಲು ಮಗುಳ್ಹಂತು ಆಮಿತಪ್ರಪಂಚನಾ 
ಕುಂಚನಾವರ್ತನಕ್ರಮನೆ ವಿಶ್ವಚರಿತ್ರೆ (ಮಂಕುಕ. ೯೧). [ಸಂ.] 


5| ಆಕುಂಚನಂಗೆಯ್‌ (ಕ್ರಿ). ಸೆಳೆ; ಆಕರ್ಷಿಸು (?) : ಮೋದದಿಂದಾ 


ಕುಂಚನಂಗೆಯ್ಹಾದಿಶಕ್ತಿಯನಾಂತು ಮೆಟ್ಟಿ ದ್ವಾದಶಾತ್ಮನನಮೃತಕರನಂ 

ಕಟ್ಟ ದೃಷ್ಟಿಯನು (ಬಸಪು. ೫೫-೪೯). 
[ಆಕುಂಚನ * ಗೆಯ್‌ (ಆ ಕೆಯ್‌,)] 

ಆಕುಂಚಿತ (ಗು). ೧. ಕುಗ್ಗಿದ; ಮುದುರಿದ: ಅಂತಃಪುರದಾ 
ಸೇರಕನನೇಜಕಿ ಕಿಂಚಿದಾಕುಂಚಿತಾಗ್ರತರ್ಜನೀ ನಿಶಿತಾಂಕುಶನಂತಃಪುರ 
$ಪ್ರಮದನನ ಪ್ರವಿಷ್ಟನಾಗಿ (ಆದಿಪು. ೮-೪೧ ವ). (ನಾ). ೨, (ಗದಾ 
ಯುದ್ಧ ದಲ್ಲಿ) ಒಂದು ಹೊಡೆತ: ವಿಳಂಬಿತಮಾಕುಂಚಿತಮಾ 
ಸ್ಫೋಟತಮಾಕ್ಷಿಸ್ತ ಎಂಬೆಂಟುಂ ತೆಜದ ಪ್ರಹರಣ೦ಗಳೊಳಂ (ಗದಾಯು. 
೮-೧ ವ). ೩. [ನಾಟ್ಯ] ನಾಟ್ಯದಲ್ಲಿ ಒಂದು ಭಂಗಿ : ಸಮಮಾಕುಂ 
ಚಿತ... ಎಸವುತಿರ್ಪ ವಿವರ್ತಂ ರಮಣೀ ಕೇಳುದ್ವಾಹಿತಮಮುಮಂ 
ನತಮಿಂತಿವಾಜು ಸುಪ್ತಸ್ಥಾನಂ (ಲಾಸ್ಕರಂ. ೭-೧೧). [ಸೆಂ.] 

ಆಕುಂಚಿಸು (ಕ್ರಿ). “ಕುಗ್ಗಿಸು ಸಂಕೋಚಮಾಡು, ಕಿರಿದಾಗು, 
ಕೆರಿದುಮಾಡು ” (ಪ್ರಭಣ್ಣ). [ಆಕುಂಚನ + -ಇಸ್ಕು] 

ಆಕುಲ, ಆಕುಳ (ಗು). ೧. ಅಸ್ತವ್ಯಸ್ತವಾದ; ಕದಡಿದ; ಕೆದರಿದ. 
೨. ಚಿಂತೆಯಿಂದ ಕೂಡಿದ; ವ್ಯಾಕುಲವುಳ್ಳ; ಕೊರಗುವ: 
ಎನ್ನನಶ್ರುಪಿಹಿತಾಕುಲದೃಷ್ಟ್ರಿಗಳಿಂದೆ ನೋಡಿದಳ್‌ (ಕಾದಂಉ. ೩೬೮). 
೩. ತುಂಬಿದ, ಆವೃತವಾದ: ಧವಳಜಲಧರಕುಲಾಕುಲಮವಿಕಳ 
ಮಂಬರತಳಂ (ಕಎರಾ. ೨-೬೧). (ನಾ). ೪. ವ್ಯಾಕುಲ; ಕಳವಳ; 
ಕ್ಲೇಶ: ಈ ಕಲಹದೊಳಣ್ಣ ನಿಮ್ಮ ಕುಲಮಾಕುಲಮಂ ನಿಮಗುಂಟು 
ಮಾಡುಗುಂ (ಪಂ ಪಭಾ. ೧೦-೨೧). ಆಕುಳೆ: ೪. ಆಕುಳಮಿಬ್ಲದೆ 
ವಿಬುಧರಜಿಗೆ ಧರ್ಮೋಪಮೆಯಂ (ಕವಿರಾ. ೩-೬೧) ; ಏಕಿನಿತಾಕುಳಂ 
ಪ್ರಭುಗಿದಾದುದೊ (ಅಆದಿಪು. ೩-೮೯) ; ಮನದಾಕುಳದ ಬೇಗೆಯ ಬೆಳಸಿ 
ನಸುರಾಧೀಶ ನಿಂದಿರೆ (ತೊರರಾ. ೬-೨೬-೨೦), [ಸಂ.] 

ಆಕುಲಕೆ, ಆಕುಳಕ (ನಾ). - ಆಕುಲ೪. ಆಕುಳಕೆ: “ಆಕುಳಕಂ 

- ಕಳವಳಕ್ಕೆ ಪೆಸರ್‌ ೨ (ಮಂಗರಾ. ೧೨೮-೧೦). [ಸಂ.] | 

ಆಕುಲತ್ತೆ (ನಾ). - ಆಕುಲೆ: ಪರಿಜನಂಬೆರಸು ಬಂದಾಕುಲತ್ತೈಯರಾಗಿ 
ಜೀನರಂ ಬಂದಿಸುವುದುಮಂ (ಚಾವುಂಪು. ೬೮). [ಸಂ. ಆಕುಲಾರ್ತಾ] 

ಆಕುಲಿತ, ಆಕುಳಿತ (ಗು). ೧. ವ್ಯಾಪ್ತವಾದ; ತುಂಬಿದ: ನಿಸ್ಸೀಮ 
ಶೋಕಂ ಭಯಾಕುಲಿತಂ. .. ಬಿಟ್ಟಿಂ ಧರಾತಲದೊಳ್‌ (ಪಂರಾಮಾ. 
೧೬-೪೯). ೨. ಕಲಕಿದ; "ಕದಡಿದ; ಅಸ್ತವ್ಯಸ್ತವಾದ. (ನಾ). 
೩. ಕಳವಳ; ಚಿಂತೆ: ತ್ಯಜ, ಆಕುಳಿ[ಲಿ]ತಂ ಈ ೨ ಕಳ 
ವಳಿಸುಹ ” (ಹಲಾಯು. ೧೨೧-೪೬). ಆ ಕುಳಿತೆ: ೨. ಮಂದಾನಿ 
ಳಾಂದೋಳನಾಕುಳಿತಾರಾಮಫಲಾಮುತೋಪಮ ರಸಸ್ರೋತಂಗಳೊಳ್‌ 
(ಆದಿಪು. ೧-೬೪). [ಸೆಂ] 

; ವ್ಯಥೆ; ಕೊರಗು : ಆಕೆಯರಲಾಪೇಕ್ಷೆಯಾಗ 
ದನರೊಲಿವರಲ್ಲಾ ಕುಲಿತೆಬ್ಯಾ ಡವೇನರೆಯುಂಟು (ಜಿನಮು. ೨೩-೨೮). 

(ಸಂ, ಆಕುಲತಾ] 

ಆಕುಲೆ, ಆಕುಳೆ (ನಾ). ಚಿಂತೆಗೆ ಒಳಗಾದವಳು; ದುಃಖಕ್ಕೆ ಈಡಾ 
ದವಳು : ವಸಂತಂ ಬರಲೊಡನೊರ್ಮೆಯೆ ಗಂಧರ್ವರಾಜಸುತೆ ಮನ 
ದೊಳಾಕುಲೆಯಾದಳ್‌ (ಕಾದಂಉ. ೭೮೨) ; ನೃಪೇಂದ್ರನಂ ಕಾಣುತಾ 
ಕೇಕೆಯ ಕುಲೀನೆಯಾಕುಲೆಯಾದಳೆದೆಗರಗಿ (ಶ್ರೀರಾಮಾ. ೭೧-೪೭೧). 


ಆಕುಳ 


೫೬೭ 


ಆಳೇಕರ 


ಆಕುಳೆ : ಶರಪಾಶಂಗಳ ನಡುವಣ ಹರಿಣಿಯವೋಲ್‌ ಮನದೊಳಾಗಳಾ ! ಆಕೃತಿವಂತೆ (ನಾ). ಒಳ್ಳೆಯ ಆಕಾರದಿಂದ ಕೂಡಿದವನು; 


ಕುಳೆಯಾದಳ್‌ (ಆದಿಪು. ೪-೫೦). | 
ಆಕುಲೆಯಾಗು - ಆಸಕ್ತಿಯಿಂದ ಕೂಡಿದವಳಾಗು : ವೈಭವಗಳಿ| 
ನೇಳ್ಗೆವೆತ್ತಿನನಕೃತ್ಯದೊಳಾಕುಲೆಯಾಗುತಾವಗಂ (ಶಾಕುಂತ. ೫೭-೯೭). 
[ಸಂ. ಆಕುಲಾ] | 

ಆಕುಳ “ಆಕುಲ' ನೋ. ; 

ಆಕುಳಕ "ಆಕುಲಕ' ನೋ. i 

ಆಕುಳ್ಳಿ (ನಾ). ಒಂದು ಬಗೆಯ ತಮಟಿ; ಜೀವರಿಗೆ ಪೂಜಾ: 
ಕಾಲದಲ್ಲಿ ಮಾಡುವ ವಾದ್ಯಸೇವೆ (2): ಸಂಬುಮಡಕೆಗೆ ಗ ೧: 
ಚಯಿತ್ರಮಾಸದ ದವನ ವುಪಾರಗಡುಗೆಯ ದಕ್ಷಿಣೆಗೂಡಿ ಪ ೬ ಆಕುಳಿಗೆ, 10; 
ಪ ೪ ಕಾರ ಪರ್ಬದಲು ದೇವರು ನಂದೀಶ್ವರ ದೇವರ ವುಪ್ಪಾರಕೆ ಪ ೧; 
(ಎಕ. ೪1, ಕಡೂರು. ೪೯-೫೬; 1291). [?.1 ತಮಿ. ಆಕುಳಿ] | 

ಆಕುಳ್ಳಿ "ಆಯ್ಯುಳಿ' ನೋ. 

ಆಕುಳಿಕೆ "ಆಗುಳಿಕೆ? ನೋ. 

ಆಕುಳಿಗೊಳ್‌ "ಆಯ್ಯುಳಿಗೊಳ್‌' ನೋ. 

ಆಕುಳಿತ "ಆಕುಲಿತ' ನೋ. 

ಆಕುಳಿಸು "ಆಗುಳಿಸು' ನೋ. 

ಆಕುಳೀಕೃತ (ಗು). ಆಕುಳಿತವಾಗಿ ಮಾಡಲ್ಪಟ್ಟ : ಧ್ವನದಳಿಕುಳಾ 
ಕುಳೀಕೃತವನಂಗಳಿಂದೆಸೆ[ವ ಪದ್ಮೆಸಂಡಂ] ಗಳ ಚೆಲ್ವಿನೊಳಂ ಕಣ್ಣಂ 
ಮನಮುಮನನುವಿಸುವ (ಪಂಪಭಾ. ೮-೫೨). [ಸಂ.] 

ಆಕುಳೆ "ಆಕುಲೆ' ನೋ. 

ಆಕೂತ (ನಾ). ಅಭಿಪ್ರಾಯ; ಆಶಯ; ಇಂಗಿತ: “ಆಕೂತಂ, 
ಅಭಿಪ್ರಾಯಃ-- ಈ ೨ ಬಗೆ (ಹಲಾಯು. ೧೨೫-೭೭); ಸಂವೃತಾ | 


| 
| 


ಕಾರನುಂ ನಿಭೃತೇಂಗಿತನುಮಾಗಿ ದಕ್ಷಜನೋಪಲಕ್ಷಿತಾಕೂತನಪರಾಜಿತಾ 


ನುಜನ್ಮಂ ನುಡಿವಾಗಳ* (ಶಾಂತಿಪು. ೨-೫೧ ವ); ಈ ತರುಣರನೆಂತಟ್ಟು 125; 


ವೆವಾತೀಶ್ಲಂ ಕಂಸನಲ್ಲಿಗೆಂಬೊಂದು ಭಯಾಕೂತಂ ಬೇಡೆ... 
ಈತಂಗಳನಾದಿಮಧ್ಯನಿಧನರಮೋಘಂ (ಜಗವಿ. ೫-೮೭). (ಸಂ.] | 

ಆಕೊತಿ (ನಾ). - ಆಕೂತ: ಮೇರುದೆಂಡವು ಚಿಗಿತು ಹೂತಹಾಗೆ; ! 
ಹೃದಯದಾಕೂತಿಗಿದೆ ಕಣ್ಣುಮೇಗೆ (ಸೂರ್ಯಪಾ. ೧-೧೨) ; ಅಖಂಡಿತ 
ವಾಗಿ ಆದಿಪುರುಷನ ಭಕ್ತೆರಾಗಿ ಬಾಳಲಿ - ಇದು ಜ್ಞ್ಯಾನದೇವನ ಹೃದ |30 
ಯಾಂತರಾಳದ ಆಕೊತಿ (ಮಸಾಹಿ. ೧೫). [ಸಂ.] 

ಆಕೃತಿ (ನಾ). ೧. ಆಕಾರ; ರೂಪ: ದಿವ್ಯಾಕೃತಿಯಂ ಧರಿಯಿಸಿ 
ಕೃಷ್ಣಂ (ಜಗನಿ. ೪-೮೧) ; ಬೆಳೆದುದು ಕೂಸು. .. ಜನರ ಕಣ್ಣಿ ಹೇಸಿನಾ 
ಕೃತಿಯಾಗಿ (ಶ್ರೀರಾಮಾ. ೨೨-೫೯೦). ೨. ದೇಹ; ಶರೀರ. ೩. ಬುಡ | 
ಕಟ್ಟು; ಪಂಗಡ. ೪. [ಛಂದ] ಇಪ್ಪತ್ತೆರಡನೆಯ ಛಂದಸ್ಸು : |35 
ಆಕೃತಿಯೆಂಬ ಛಂದದೊಳಿಪ್ಪತ್ತೆರಡಕ್ಷರಂ ಪಾದಮಾಗಿ ಪುಟ್ಟುವ... 


ಒಂದು: ಆಕೃತಿ... ಇತ್ಕಾದಿ ಪಂಚಚತ್ವಾರಿಂಶನ್ಮಂತ್ರಸಾಧನಂಗ 


ವೃತ್ತಂಗಳೊಳಗೆ (ಛಂದೋಂಬು. ೨-೧೩೪). ೫. ಮಂತ್ರಸಾಧನಗಳಲ್ಲಿ | 
| 


ಕೊಳು ಪ್ರಜ್ಞೆಗೊಂಡು (ವಿವೇಕ. ೮೦). 
ಆಕೃತಿಗಿಡು (ಕ್ರಿ). ರೂಪಗೆಡು ; ಆಕಾರ ಕೆಟ್ಟುಹೋಗು : ಪುದಿಯೆ 
ಘ ನಾಧ್ವ ಮಂ ಸರಳಪಂಜರದಿಂ... ರೂಪುಗೆಟ್ಟುದು ದೆಸೆ ತೋರ್ಕೆ 


40 


[ಆಕೃತಿ * ಕಿಡು (< ಕೆಡು)] 
ಆಕೃತಿದಾಳ್‌ (ಕ್ರಿ). ಆಕಾರವನ್ನು ಧರಿಸು; ರೂಪವನ್ನು ತಾಳು: 
ಕಪಟಿನಾಟಿಕ ಲೀಲಾಲಸಚಿತ್ತಂ ಬಿನದದಿಂ ಭೈರವಾಕೃತಿದಾಳ್ವನದೆಂತೆನೆ | 45 


(ವೃಷನಿ. ೧೪-೨೮ ವ). [ಆಕೃತಿ + ತಾಳ್‌] | 


ಟ್ಟ ಸ 


[ಸಂ.3 | 


ಗೆಟ್ಟುದಿನಮಂಡಲಮಾಕೃತಿಗೆಟ್ಟು ದಾಗಸಂ (ಜಗನಿ. ೭-೮೦). | | 


ರೂಪವಂತ: ಒರ್ವನಪೂರ್ವಂ ... 
ನುದಾತ್ತೋದಂತ ಸಂಭಾಷಣಸಮುತ್ತಾದಿತತೋಷಣಂ , . 
ಬಂದು (ಶಾಂತಿಪು. ೨-೧೮ ವ). [ಸಂ. ಆಕೃತಿಮತ್‌] 


ಅವಗತಾರ್ಥಶಾಸ್ತ್ರನಾಕೃತಿವಂತ 
- ಖೇಚರಂ 


5 ಆಕೃತಿಸಂವೃತಿ (ನಾ). = ಆಕಾರಗುಪ್ರಿ ೧: ಆ ದೇವನ ತಪೋಲಕ್ಷ್ಮಿಗೆ 


ತಿ 


ವಿಸ್ಮಯಾಕ್ಷಿಪ್ತ ಚಿತ್ತನಾಗಿ ನಿಜಾಕೃತಿಸಂವೃತಿಯಿಂ ತ್ರಿ 


(ಆದಿಪು. ೯-೧೦೦ ವ). [ಆಕೃತಿ + ಸಂವೃತಿ] 

ಆಕೃಷ್ಟ (ಗು). ಆಕರ್ಷಿಸಲ್ಪಟ್ಟ ; ಸೆಳೆಯಲ್ಪಟ್ಟಿ : ಅವಲುಪ್ತ ಸಪ್ತ 
ಸಪ್ತಿದೀಪ್ತಿ ಪ್ರತಾಪವಿಧಾನನಿರತನುಮಾಕೃಷ್ವಸುಂದರ ಸುಂದರೀ ಕಟಾಕ್ಷ 
ವಿಕ್ಷೇಪನುಂ (ಶಾಂತಿ. ೧-೬೧ ವ); ದೋಸೆಯ ವಾಸನೆಯಿಂದಲೇ 
ಆಕೃಷ್ಣನಾಗಿ ಅಂತಕ್ಕನ ಮನೆಗೆ ನುಗ್ಗಿದ (ಮುಲೆಮ. ೬೩). [ಸಂ.] 

ಆಕೃಷ್ಟಿ (ನಾ). ೧. ಸೆಳೆಯುವಿಕೆ; ಆಕರ್ಷಣ: ಪಾಂಚಾಲೀಕುಂಚಿತ 
ಕೇಶಪಾಶಾಕೃಷ್ಟಿ ಪಾತಕ ಪ್ರಧಾನನಿಹಿತಹಿತನೆನಿಸಿದ ಫಣಿರಾಜಕೇತನಂಗಂ 
(ಗಡಾಯು. ೭-೬೨ ವು; ಬುಧಹರ್ಷಾಕೃಷ್ಟ್ರಿ ಸರ್ವಾಂಗಸುಂದರಿ 
ವಿದ್ಯಾನಟ (ಪಂರಾಮಾ. ೧-೬). ೨. [ನಾಟ್ಯ] ಹಸ್ತಾಭಿನಯಗಳಲ್ಲಿ 
ಒಂದು: ಮಿಸುಪಾಕೃಷ್ಟಿ ವಿಕೃಷ್ಟಂ... ತರ್ಜನಾಖ್ಯಂಗಳಿಂದೆ ತೋಜುವ 
ಭೇದಂ ಸತಿ ಕೇಳ್‌ ಕರಕರ್ಮಂಗಳ್‌ ಸತಶಿಪ್ಪತ್ತೆಂಬ ಭಾವದಿಂ ರಂಜಿ 
ಸುಗುಂ (ಲಾಸ್ಕರಂ. ೪-೧೨, ೧೩). ([ಸಂ.) 

ಆಕೃಷ್ಟಿಮಂತ್ರ (ನಾ). ಆಕರ್ಷಿಸಿ ವಶಪಡಿಸಿಕೊಳ್ಳುವ ಮಂತ್ರ: 

ಶ್ರೀಗಂ ವಿದ್ವಿಡ್ವಿಜಯಶ್ರೀ ಗಮಿದಾಕೃಷ್ಟಿಮಂತ್ರಮೆನಿಸಿದ ಮಂತ್ರೋ 

ದ್ಕೋಗದಿನಿರ್ದಂ ನೃಪಂ (ಚಂದ್ರಪು. ೧೦-೧). [ಆಕೃಷ್ಟಿ * ಮಂತ್ರ] 

ಆಕೆ "ಆಂಕೆ' ನೋ. 

ಆಕ್ಕೆ "ಅದ್ದು? ಪರಾ. 

ಆಕೆಯವಾಳ "ಆಕೆವಾಳ'' ನೋ. 

ಆಳೆವಾಳೆ, ಆಕೆಯವಾಳ (ನಾ). ಶೂರ; ವೀರ; ಪರಾಕ್ರಮಿ: “ಆಕೆ 
ವಾಳನೆ ಶೂರೆಂ” (ಭಾರನಿ. ೭) ; ಸ್ವಸ್ತಿಶ್ರೀ ಶಿಲ ಆದಿತ್ಯನ್‌ ದಿಶಾಮ್‌ 
ಭರ್ಗ್ಗನ್‌ ಆಕೆವಾಳನ್‌ ಅಗ್ಗಳ ಕಣ್ಟಕನ್‌ ಪೇರಾಳ್ಯೆ ವರೆ (ಮೈಆರಿ. ೧೯೨೩, 
೭೨-೧ ; 70); ನೂಕಿದರು ಶಲ್ಕಂಗೆ ಪಡಿಬಲದಾಕೆವಾಳರು (ಕುವ್ಯಾಶೆ. 
೨-೫೨) ; ಆಂ ತಾನೆಂಬಾಕೆವಾಳೆರ ಗಲ್ಲಣೆಯ ಬಲ್ಲುಲಿಯಂ ಮಾಣಿಸಿ 
(ರಾಮಾಶ್ವ. ೪೭-೬). ಆಕೆಯವಾಳೆ : ನೂಕಿರೊ ಬಡಿಬಡಿದಾಯ್ಕಿಕೊ 
ಪರಬಲದಾಕೆಯವಾಳರನು ಪೋಕರಿಸಿದಿಕೆನುತ್ತೆ (ರಾವದಿ. ೧೩). 

(ಆಕೆ, (ಆ ಅಂಕೆ) + -ವಾಳ] 

ಆಕೆನಾಳತನ (ನಾ). ಶೂರತನ ; ಪರಾಕ್ರಮ; ಸಾಹೆಸ: ಮಹಾಸತಿ 
ಯಾಕೆವಾಳತನಕ್ಕೆ ನಮಿಸಿದೆ (ಕುವ್ಯಾ ಆ. ೨೩-೪೦) ; ಅಣಿಯೊಳೆಸಿದ 
ನಂದು ದಳೆಪತಿ'ನರಸಿಂಗು ರಣದಾಕೆವಾಳತನದಲಿ (ಕುರಾಸಾಂ. ೧೨-೩೫); 
ಆಕೆವಾಳಿ[ಳ3 ತನಕ್ಕೆ ಮಡಿದಡೆ ನಾಕವನು ಸಾರುವರು (ತಿಮ್ಮ ಸ್ತ್ರೀ. 

[ಆಕೆವಾಳ + -ತನ] 


1ಪ್ರದಕ್ಷಿಣಂಗೆಯ್ದು 


೧-೫೫). 


' ಆಕೆವಾಳತೆ (ನಾ). - ಆಕೆವಾಳತನ : ಸಕಲ ಭೂಮಿಸರೂ ಆಕೆವಾಳತೆ 


ಮೆಜಕೆದು ಘೋರಸಮಿಾಕದೊಳು ಮಿಗೆ ಮಡಿದು ಶಾಶ್ವತ ನಾಕದಖಿಳವ 
ಸೂಜಕಿಗೊಂಡರು (ತಿಮ್ಮಸ್ತ್ರೀ. ೩-೭). [ಆಕೆವಾಳ ೬ -ತೆ] 
ಆಕೆನಾಳಿಕೆ (ನಾ). - ಆಕೆವಾಳತನ : ನಿನಗಾಕೆವಾಳಿಕೆಯ ಧೀರತ್ವಮುಂ 
ಟಾಡೊಡದು ಬಳಿಕೆಮ್ಮ ಪುಣ್ಯ (ಜೈ ಮಿಭಾ. ೪-೩೪). [ಆಕೆವಾಳ 4 -ಇಕೆ] 
ಆಫೇಕೆರ (ನಾ). ೧. ಅರೆತೆರೆದ ಕಡೆಗಣ್ಣು : ಆಕೇಕೆರಾಲೋಕಮುಖಂ 
ನೋಡುತ್ತವೇಜಆಲ್‌ ಕರೆವ ತೆಜದೆ ಹೇಷಾರವಂ ಪೊಣ್ಮೆ ( ಕಾದಂಪೂ.೪೬೩). 
೨.[ನಾಟ್ಯ] ದೃಷ್ಟಿ ಚಲನಗಳಲ್ಲಿ ಒಂದು : ಮಿಳಿರ್ವಾಲಿ ಪಲವು ಸೂಳಂ 
ಕೆಳೆಗೊಳಲಾಕೇಕರಾಖ್ಯದೃಷ್ಟಿಯೆನಿಕ್ಕುಂ (ಲಾಸ್ಯ್ಯರಂ.. ೩-೩೫). [ಸಂ.] 


ಆಕೈರು 


ಆಕೈರು "ಆಖೈರು' ಕೋ. | 
ಆಕೋಜ (ನಾ). ಒಬ್ಬಾತನ ಹೆಸರು : ಈ ಕಲ್ಲ ಪೊಯ್ದ ಕಲ್ಕು ಬಗ | | 
ಅಕೋಜ (ಎಕ. 111, ಶ್ರೀರಂಗ. ೧೧೯-೯ ; 1108). [ಆಕ + ಓಜ) 1. | 
ಆಕ್ಕೆ (ನಾ). ಒಬ್ಬಾತನ ಹೆಸರು (?) : ವಚ್ಚಗೋತ್ರದ ಕಣ್ಣಮಯ್ಯ ನ| Ww 
ಮಗ ನಿರುಗಮ್ಮಯ್ಮನುಂ ಮದುಕಮ್ಮಯ್ಯನುಂ ಅಕ್ಕನುಂ. (ಎಕ. ೫, | 
ಕೋಲಾರ. ೫೭-೯; 925). (?] | i 
ಆಕ್ಕಕೈಲೂರ್‌ (ನಾ). ಒಂದು ಹೆಸರು: ಶ್ರೀಪುರುಷ ಬ್ರ(ಥಿ)ನೀ| | 
ರಾಜ್ಯಕೆಯೆ ಆಕ ಕೈಕೈಲೂರ ಮಕನ್ನಿರ್‌ ಮಾದಪ್ಪ ನ್ನ ೦ ಅರಿಉರದ ಅಗ್ನಿ ರೆ! | 
ವೆರ್‌ ಪೆರ್ಗಡೆತನ ಕೆಯೆ (ಎಕ. 1೪, ಗುಂಡ್ಲು ಪೇ. ತ್‌ | 
[ಆಕೈಕ್ಟಿಲ್ಸ್‌ * ಊರ್‌] | 
ಆಕ್ಕಾ "ಆಗ್ಳು' ಪರಾ. | 
ಆಕ್ಕಿ "ಆಗ್ಕು' ಪರಾ. | | 
ಆಕ್ಕು "ಆಗ್ಕು? ಪರಾ. | | 
ಅಕ್ಕ (ನಾ). ಹೆಸರು; ಪ್ರಸಿದ್ಧಿ (?) : ಅಕ್ಕನೆನದಹುದೆನ್ನ ಸಾಹಸವು | | 
ನಿಮ್ಮೊಳೆಗೆಯುಕೃವಿಲ್ಲಸುರಾರಿಗುಂಟು ೨೦-೩). 115 


750). | 
10 


[ಆ ಸಂ. ಅಖ್ಕಾ] | 
ಆಕ್ರೆಂದೆ (ನಾ). ಯುದ್ಧ; ಕಾಳಗ: *ಧುರಂ, ವಿಗ್ರಹಂ. 
ಆಯೋಧನಂ . . . ಆಕ್ರಂದಂ ಎನಲು ಕಾಳಗಕ್ಕೆ ನಾಮಮಕ್ಕುಂ ” 
(ಮಂಗರಾ. ೮೫-೨೮). 


ಅಕ್ರಂದತ್ಸ್ಸರ (ನಾ). (ನೋವಿನಿಂದ) ಕೂಗಿಕೊಳ್ಳುವ ಧ್ವನಿ: 
ನಿಮಾಳನ್ನೇತ್ರ ಸೀದದ್ಧಾತ್ರಮುಹ್ಕನ್ಮಾನಸಾಕ್ರಂದತ್ಸ pS; ಪರಿಗತರ್‌ 
ಸೈರಿಸಲಾಜದೆ ತಡತಡಿಸಿ ig ೫-೮೭ ವ 
(ಸೆಂ. (ಆಕ್ರಂದತ್‌ + ಸ್ವರ)] 
ಆಕ್ರಂದನ (ನಾ). ಗಟ್ಟಿಯಾಗಿ ಅಳುವುದು; ರೋದನ: ಸಾಕಿಯೊಳಬ್ಬ | 
ಮಹಾದ್ವಿಜನಾರಿಯ , . , ಕಾರುಣ್ಣಾ  ಕುಂದನಮನಿವಾರಿತಮೊರ್ಮೊದಲೆ 
ಬಂದು ಶೀಡಿತ್ತಾಗಳ್‌ ಜಾ? ೩-೨೪ ವ) ; ಪ್ರಭುಗಳ ಸಂಕಟ ಈ 
ಆಕ್ರಂದನಗಳನ್ನು ಕೇಳಿ ಇನ್ನಷ್ಟು ಹೆಚ್ಚಿತು (ಶಾಂತಲಾ. ೩೧೦). [ಸಂ.) 
ಆಕ್ರಂದನಂಗೆಯ್‌ (ಕ್ರಿ). ಗೋಳಿಡು ; ಗಟ್ಟಿಯಾಗಿ ಅಳು: ಪೋದೆಂ | 
ಬಟಾ ಕಾತನಿದ್ದೆಡೆಗೆ ಹಾಹಾಕ್ರಂದನಂಗೆಯ್ಯುತುಂ (ಕಾದಂಪೂ. ೪೦೪). | 
[ಆಕ್ರಂದನ +: “ಗೆಯ (ಇ ಕೆಯ್‌,)] 
ಆಕ್ರೆಂದನಧ್ಬನಿ (ನಾ). ಅಳುವಿನ ಸ್ವರ; ದುಃಖಪ್ವನಿ: ಮೊರೆಯಿಡೆ| | 
ಕೇಳಿದನು ಕಲಿಭೀಮು ಸತಿಯಾಕ ಕ್ರಂದನಧ್ವನಿಯ (ಕುವ್ಯಾವಿ. ೩-೯೯); | 
ಅಲ್‌ ಯೆನುಪಮಿಸಲವರ ಬಹುಳಾಕ್ರೆಂದನಧ್ವನಿಯ (ಕುವ್ಯಾಸ. ೧೮-೩). | i 
[ಆಕ್ರಂದನ * ಧ್ವನಿ] | | 
ಆಕ್ರ ಂದಿತೆ (ನಾ). ಅಳುವಿನ ಕೂಗು ; ನೋವಿನಿಂದ ಕೂಗಿಕೊಳ್ಳು ; [35 | 
ವುದ. [ಸಂ.] | | 
| 
| 
| 
«0! 


| 

| 

| 

| 

`ಸ] ಡಿ 
| 

[ 

| 

| | 

| 
25 
| 

| 


40 


ಆಕ್ರೆಂದಿಸು (ಕ್ರಿ). ೬ ಆಕ್ರಂದನಂಗೆಯ್‌ : ಉಗ್ರಶೋಕದಿನಾಕ್ರಂದಿ ; 
ಸಿದೆಂ (ಆದಿಪು. ೩-೫೨) ; ಭಯವಶದಿನಿರದಾಕ್ರಂದಿಸುವಂತೆಸೆಯೆ ಬೇಜಕ 
ಶಂಖರವಂ (ಶಾಂತಿ. ೩-೧೧೧). [ಆಕ್ರಂದನ * -ಇಸ್ಕು] 

ಆಕ್ರಮಣ (ನಾ). ೧. ಮುತ್ತುವುದು; ಮೇಲೆ ಬೀಳುವುದು. 
೨. ದಾಳಿನಡೆಸುವುದು; ದಂಡಯಾತ್ರೆ. ೩. (ಮೇಲೆಬಿದ್ದು) ಕಿತ್ತು 
ಕೊಳು ವುದು; ವಶಪಡಿಸಿಕೊಳ್ಳುವುದು. ೪. ಅತಿಕ್ರಮಿಸುವುದು; 
ಬಾಗವುದು. [ಸಂ.] 

ಆಕ್ರಮಣಧೃನಿ (ನಾ). ಮೇಲೆ ಬೀಳುವ ಅಥವಾ ಮುತ್ತಿಗೆ 
ಹಾಕುವ ಸಂದರ್ಭದಲ್ಲಿ ಹುಟ್ಟುವ ಶಬ್ದ: “ಜರ್ಬು- ಆಕ್ರಮಣ 
:ಧ್ವನೌ (ಅಗ್ರಹಧ್ವನೌ) (ಗೆಡರಿಸು)* (ತಮ ಹ [ಆಕ್ರಮಣ * ಧ್ವನಿ] 


45 
| 
1 
| 


೫೬೮ 


ಆಕ್ರೋಶ 


ಆಕ್ರೆಮಣೆ (ನಾ). ಆಕ್ರಮಣ ೧: ಅಕ್ರಮದೊಳೊಮ್ಮೆ ಪರಿವಿಡಿ 
ಯಿಂದಲೊಮ್ಮೊಮ್ಮೆ ಅಕ್ರಮಣೆಯಿಂದೊಮ್ಮೆ ಕರಗುತ್ತಲೊಮ್ಮೊಮ್ಮೆ 
(ತಿರುರ. ೫-೮). [ಸೆಂ. ಆಕ್ರಮಣ] 

ಆಕ್ರಮಿಸು (ಕ್ರಿ). ೧. ಮೇಲೆಬೀಳು; ಮುತ್ತಿಗೆ ಹಾಕು: ಪಂಜಿ 
ಪರಭೂಮಿಯನಾಕ್ರೆಮಿಸಲೈೈ ನಿಂದನೆಂಬೆನೊ (ಕಾದಂಉ. ೪೪೬); ಶಕ್ರನ 
ಮಜಕಿವೊಕ್ಕೆ ಡವ ಕಾಯಲರಿದೆಂದಾಕ್ರೆಮಿಸುತಲಿಟ್ಟನವನಾ (ವರ್ಧಸಾಂ. 
೭-೩೫). ೨. pn ಹರಡು : ಸೇನೆಯಂ ನೆಜತೆಯಿಸಿ ಬಳಸುತ 
ಸಮಾನವಿಕ್ರಮದಿಂದೆ ಪಂಚಮಹಾನಿನದವಾಕ್ರ ಮಿಸುತಿರೆ ಬಲು 
ದುರ್ಗವಂ ಸ (ಬಸಪು. ೧೬-೧೪) ; ಜಂಗಮಾವಳಿಯಾಸುರದ 
ಕೋಳಾಹಳಧ್ವಾನಂಗಳಾಕ್ರಮಿಸೆ (ಬಸಪು. ೩೭-೨೧). ೩. ಅತಿಕ್ರಮಿಸು; 
ಮಾರು; ಹೆಚ್ಚಾಗು : ಚಕ್ರಿ ಮುಂತಾದ ಸರ್ವರ ಮೈಗಳುದ್ದ ಯಥಾ 
ಕ್ರಮವೈನೂಹು ಮಾರು ನಕ್ರಕೇತನಿಗೊಬ್ಬಗಂದಿಪ್ಪತ್ತೈದುಮಾರಾ 
ಕ್ರಮಿಸಿತು ಚಿತ್ರವೆನಿಸಿ (ಭರಚ. ೫೧-೬೩). ೪. ಹೆಜ್ಜೆಯಿಡು : ಆಕ್ರಮಿ 
ಪೆಡೆಯೊಳ ಮೂಲಂ ವಿಕ್ರಮದಾಯಾಸಮಾಯ್ತು ಮುಂ ಚಕ್ರಿ ಗೆನುತ್ತಾ 
ಕ್ರಾಂತ ಸಮಸ್ತ ಜಗಚ್ಚಕ್ರಂ ನೃಪನೊಂದೆ ವಿಕ್ರಮಂ (ಕೂ 
(ಕಾದಂಪೂ. ೯). [ಆಕ್ರಮಣ + -ಇಸ್ಕು] 

ಆಕ್ರೆಮ್ಯ (ಗು). ಆಕ್ರಮಣಕ್ಕೆ ಯೋಗ್ಯವಾದ; ಮೇಲೆ ಬೀಳಲು 
"ಹ? ವಾದ (ಕಿ). (ಸಂ.] 

ಆಕ್ರಾ ತೆ (ಗು). ೧. ಆಕ್ರಮಿಸಲ್ಪ ಲ್ಪಟ್ಟಿ ; ಆವರಿಸಲ್ಪಟ್ಟ ; ವ್ಯಾಪ್ರ 
ನಡಸ ಆಕ್ರಾಂತಸಿ (ಸು) ಶೈಲಸಾಗರಭರಾಶಾಚಕ್ರವಾಳಾಂಬರಂ.. 
ಪರಮಾನಂದಿತಲೋಕಮೊಪ್ಪೆ ನೆಲೆಗೊಳ್ಳಾಚಂದ್ರತಾರಂಬರಂ (ಕವಿರಾ. 
೩-೨೩೬) ; ಆ ದ್ವಿಜನ ನುಡಿಯಂ ಕೇಳ್ದು ವಿಸ್ಮಯಾಕ್ರಾಂತಸ್ವಾಂತನಾಗಿ 
(ಅಜಿಪು. ೧೦-೧೬ ವ). (ನಾ). ೨. ವಶಪಡಿಸಿಕೊಂಡದ್ದು ; ಹಿಡಿ 
ಯಲ್ಪಟ್ಟುದು : “ಆಕ್ರಾಂತಮಾಸ್ಮಿತಮೆನಲ್‌: ಕೆಯ್ಯೊಳುಹಮಕ್ಕುಂ? 
(ಮಂಗರಾ. ೧೬೫-೩೭). ಷಿ. ಮುತ್ತಿಗೆಹಾಕಲ್ಪಟ್ಟದ್ದು ; ದಾಳಿಗೆ 
ಗುರಿಯಾದದ್ದು. (ಸಂ.] 


; ಆಕ್ರಾಂತಿ (ನಾ). - ಆಕ್ರಮಣ ೧: ಭೂಭಾರಮಂ ಪಿಂಗಿಸಲುದಯಿ 
key ಚಕ್ರಿ ನಮ್ಮಾ ಭರಾಕ್ರಾಂತಿನಿರೋಧಂ ಮಾಣ್ಣುದಿನ್ನು (ಜಗವಿ. 
೩೨೪). ಸಂ.) 

ಆಕ್ರಾ ಂತೆ (ನಾ). ಆಕ್ರಮಿಸಲ್ಪಟ್ಟವಳು; ಆವರಿಸಲ್ಪಟ್ಟವಳು; 
ವ್ಯಾಪ್ತಳಾದವಳು : ಅಂತೆನಿಪ ವೆಣ್ನಮಯ್ಯನ ಕಾಂತೆ po 
(ಪಾಕಾಂ. ಗುಣವಾ ವ್ರಾತೆ] ಧರಣಿಸುತೆಗಂ ಮಿಗಿಲ್‌ (ಛಂದೊ €0ಬು. 
ಕಿ. ೧-೧೩). [ಸಂ. ಆಕ್ರಾಂತಾ] 


ಆಕ್ರ್ರೀಡ (ನಾ). ೧. ಆಟಿ; ವಿನೋದ. ೨. ರಾಜೋದ್ಯಾನ. “ಅರಸು 
ಗಳಿಗೆ ಸೇರಿದ ತೋಟ” (ಅಮರ. ಟೀಕೆ). ೩. ಸಾರ್ವಜನಿಕರಿಗಾಗಿ 

ರಾಜನಿಂದ ಏರ್ಪಡಿಸಲ್ಪಟ್ಟ ಉದ್ಯಾನವನ. [ಸೆಂ.] 

ಆಕ್ರೀಡೆ (ನಾ). - ಆಕ್ರೀಡ (ಕಿ). [ಸಂ. ಆಕ್ರೀಡ] 

ಆಕ್ರೋಶ (ನಾ). ೧. ದುಃಖದಿಂದ ಗಟ್ಟಿಯಾಗಿ ಕೂಗಿಕೊಳ್ಳು 
ವಿದ, —ಅರಚುವುದು. ೨. ಶಾಪ; ಚೈಗಳು: 4 ಶಾಪಃ, ಆಕ್ರೊ ಆತ 
ಆಕ್ಷೇಪಃ, ಕ್ಲಾರಣಾ, ವಿರೂಕ್ಷಣಾ - ಈ ೫ ಬಯ್ಗುಳ್‌ 3 ಸತವ 
೨೪-೧೪೮) ; ಪರಾಭವಂ ಸಂವತ್ಸರದೊಳ್‌ ಆಕ್ರೋಶಂ ಪಥಪ್ರಮಾಣಂ 
ಗಳೊಳ್‌ . . . ಉತ್ತುಂಗಭಂಗಂ ಕೆಡಲೊಳ್‌ . .. ಜನಪದದ ಜನಂಗ 
ಳೊಳಿಲ್ಲ (ಜಗವಿ. ೨-೧ ವ). ೩. ರೋಷ; ಸಿಟ್ಟು: ಕಲ್ಪಾಂತರುದ್ರನ 
ತೆರದಿ ಕೋಪಿಸುವ ಸೌಮಿತ್ರಿಯಂತರಂಗಾಕ್ರೋಶಮಂ ತಿಳಿದು 

ತನ್ನ ಮೇಲಣ ಕನಿಕರ ಹಾಗೂ ಅವನ ಮೇಲಣ 

ಆಕ್ರೋಶದಿಂದ ಅವಳು ಉದ್ವೇಗಗೊಂಡಳು (ಪುನರು. ೩೨೫). 


(ವೆಂಕಾರಾ. ೨-೯-೧೪) ; 


ಆಕ್ರೋಶಗೊಳ್‌ ೫೬೯ ಆಶ್ಸೋಟ 


ಆಕ್ರೋ ಶಮಾಡು ೬೧. ದುಃಖದಿಂದ ಕೂಗುತ್ತ ಅಳು; | | ಆಸ್ಲೇಪಕ (ಗು). ೧. ಆಕ್ಷೇಪಿಸುವ ; ಅಡ್ಡಿ ಬರುವ. ೨. ಎಸೆಯುವ ; 
ಒರಲು; ಅವ್ವಾ ನಡೆದುಬಿಟ್ಟಿಯಾ ಅವ್ವಾ ಎಂದು ಗೋದಾ ನಂ] ಬಿಸಾಡುವ. ೩. ನಿಂದಿಸುವ; ಬೈಯುವ. (ನಾ). ೪. ಬೈಯು 
ತಾಯಿಯ ಶವದ ಮೇಲೆ ಬಿದ್ದುಕೊಂಡು 'ರಿಕ್ರೋತಮಾಡತೊಡಗಿದಳು | ವುದು; ದೂಷಿಸುವುದು: “ಮೆಚ್ಚಿನೊಳಾಕ್ಷೇಪಕಡೊಳ್‌ ಬೆಚ್ಚೋನವ 
(ಭಾರಥಿ. ೨೨೯). ೨, ಕೋಪದಿಂದ ಕೇಗಾಡು ; ರೇಗು; ಗದ್ದರಿಸು: ಭ್ಯುಪಗಮಾರ್ಥದೆಮಶಬ್ದಂ ” (ಶಮದ. ೫೭). ೫, ಆಕ್ಷೇಪಿಸುವವನು : 
ಅವರು ನನ್ನ ಮೇಲೆ ತುಂಬಾ ಆಕ್ರೋಶಮಾಡಿದರು (ರೂಢಿ). [ಸಂ.]| 5 ಅದೊಂದು ವ್ಯರ್ಥಪ್ರಲಾಪವೆಂದು ಆಕ್ಷೇಪಕರ ಅಭಿಪ್ರಾಯ (ಜೀವಾತ್ಮ. 
ಆಕ್ರೋಶಗೊಳ್‌ (ಕ್ರಿ). ದುಃಖಗೊಳ್ಳು; ಸಂತಾಪಪಡು; ೧೨೨). ೬, [ವೈ ದ್ಯ ಶಾ] ಇಪ್ಪತ್ತು ನಾಲ್ಕು ಬಗೆಯ ಪ್ರಸಿದ್ಧ 
ಶೋಕಿಸು : “ಪ್ರಿಯೆ, ನನಗೆ ಸಂಪ್ರಾಪ್ತಮಾಗಿದೆ ವನವ್ರತಂ. ಬೆದರಿದರ್‌ ವಾಯುರೋಗಗಳಲ್ಲಿ ಒಂದು ಬಗೆ; ಎಳೆವು; ಸೆಳೆತ: ಮತ್ತೆ ಮತ್ತೆ 
ಧೀರರಾಜರ್ಷಿ ಸುತೆ. ಸದ್ವಂಶಸಂಜಾತೆ, ಸೀತೆ, ನೀನಾಕ್ರೋಶಗೊಳ್ಳದಿರ್‌ ಶರೀರವ ಮುರಿದು ಹಿಂಡುವುದರಿಂದ ಅಕ್ಷೇಪಕವೆನಿಸಿಕೊಂಡಿತು 
( ಶ್ರೀರಾಮಾ, ೮೬-೨೩೩). (ಆಕ್ರೋಶ * ಕೊಳ್‌] (ವೈದ್ಯಸಾ. 1, ೪೦೫). [ಸಂ.] 
ಆಕ್ರೋಶಧ್ವನಿ (ನಾ). ೧. ದುಃಖದಿಂದ ಒರಲಿಕೊಳ್ಳುವ ಕೂಗು; 10 ಆಶ್ಲೇಪಣ (ನಾ). - ಆಕ್ಷೇಪ (ದಕ. 8). [ಸಂ.] 
ಕೋದನಥ್ವನಿ. ೨. ರೇಗಾಟದ ಧ್ವನಿ; ಕೂಗೂ ಬಯ್ಯುವ | ಆಕ್ಲೇಪಃಣೀಯ (ಗು). ೧. ಪ್ರತಿಭಟಿಸಲು ತಕ್ಕುದಾದ. (ನಾ). 
ಶಬ್ದ: “ಕೊರಲ್ಬು-ಆಕ್ರೋಶಧ್ವನೌ? (ಶಮಧಾ). [ಆಕ್ರೋಶ + ಧ್ವನಿ] | ೨. [ಜೈನ] ನಾಲ್ಕು ಬಗೆಯ ಧರ್ಮಕಥೆಗಳಲ್ಲಿ ಒಂದು: ಧರ್ಮ 
ಆಳ್ರೋಶನ (ನಾ). = ಆಕ್ರೋಶ. [ಸಂ] ಕಥೆಯೆಂಬುದಾಕ್ಷೇಪಣೀಯೆಂ ವಿಕ್ಷೇಪಣೀಯಂ ಸಂವೇದನೀಯಂ ನಿರ್ಮೇ 
ಆಕ್ರೋಶಿಸು (ಕ್ರಿ). ರೋಷದಿಂದ ಕೂಗು; ಕಿರುಚು: ಇಷ್ಟು ತ್ಯಾಗ| ದನೀಯಮೆಂದು ಚತುರ್ಪಿಧಮಕ್ಕುಮವಜಕೊಳ್‌ ಆವುದೊಂದಜಕೊಳ್‌ 
ಮಾಡಿದವರಿಗೆ ಇರದ ಸ್ಥಳ ಈ ಪಿಶಾಚಿಗೆ ಎಂದು ಮುದುಕ ಆಕ್ರೋಶಿ | 15 ಜೀವಾದಿ ಪದಾರ್ಥಂಗಳ ನವಭಾಗಂಗಳಂ ಯಾಥಾ ತ್ಮ ಪ್ರರೂಪಣಂ 
ಸಿದ (ಕಣ್ಮಣಿ. ೯೨). [ಆಕ್ರೋಶನ + -ಇಸ್ಕು] | ಗೆಯ್ವು ದಾಕ್ಷೇಪಣೀಯಮೆಂಬುದು (ಚಾವುಂಪು. ೩೯೫-೧೪). [ಸೆಂ.] 
ಆಕ್ಟಾರ (ನಾ). ಒಂದು ರೋಗ: ಆಕ್ಪಾರಕ್ಕೆ - ಸಿರಿಹುಡೆ . . . ಬಂಜೆ | ಆಕ್ಷೇಪಣೆ (ನಾ). ಅಭಿಪ್ರಾಯವನ್ನಾಗಲೀ ಕೆಲಸವ ನ್ನಾಗಲೀ 
ನಾಗಲದ ಬೇರಂ ನೀರಲ್ಲಿ ತೇದು ನಾಲಿಗೆಗೆ ತೊಡೆದು ದೇಹಕ್ಕೆ ಕೊಳ್ಳಲು | | ಪ್ರತಿಭಟಿಸಿ ನುಡಿಯುವುದು ; ನಿಂದೆ: “... ಜೀವಾತ್ಮನು ಆಭೌತನು 
ಆಕ್ಸಾರ ಮಾಣ್ಣೂಂ (ಎವೈಎ. ೧೨೯). [ಸಂ.] ಅವನಲ್ಲಿ ಭೌತತತ್ತ ವಿಲ್ಲವೆಂದು ಹೇಳಿದರೆ ಅವನು ಏನಾಗಿದ್ದಾನೆಂಬ 
ಆಕ್ಷಿಪ್ತ (ಗು). ೧. ಎಸೆಯಲ್ಪಟ್ಟ ; ಬಿಸುಟ. ೨. ಕೂಡಿದ; ಸೇರಿದ: |20| ಪ್ರಶ್ನೆಯು ಇದ್ದೇ ಇರುತ್ತದೆ” ಯೆಂದು ಕೆಲವರ ಆಕ್ಷೇಪಣೆ (ಜೀವಾತ್ಮ. 
ಅ ಕ್ಷತ್ರಿಯಪುತ್ರಂ ವಿಸ್ಮಯಾಕ್ಷಿಪ್ತ ಚಿತ್ತನಾಗಿ (ಕಾದ ೦ ಪೂ. ೫೨೪). ೧೪೧). (ಸಂ. ಆಕ್ಷೇಪಣ) 
೩. ನಿಂದೆಗೆ ಗುರಿಯಾದ. (ನಾ). ೪. ಹಾಸ್ಯ; ಪರಿಹಾಸ: | | ಆಕ್ಷೇಪವಾಚಕ (ನಾ). ಪರಿಹಾಸಕ್ಕೆ ಆಸ್ಪದವಾದ ಮಾತು: ಧನದ 
ಶಿಖಿಯಹುದಡೆ ನೋಡೆನಲೈ ದೃಪ್ತಭಾವದೊಳಾಕೆ ನಡೆತಂದು ನಿಟ್ಟಸಲ್ತಪ್ತ ಪವಣಅಕಯರೆನಿಸಿದ ಧನಪತಿಗಳೆ ಪುರದ ಪರದರವರಂ ನೋಡಲ್‌ 
ಮಾದುದು ಮೇಲುದಿನ ವಸನಮಾಗಳಾಕ್ಷಿಪ್ತಮಂ ಮಾಡಿ ನಗುತಿರ್ದನಾ ಧನಪತಿ ನಿರ್ಧನನದಜಂ ಧನಪತಿಗಾಕ್ಷೇಪವಾಚಕಂ ತನ್ನಾಮಂ (ಮಲ್ಲಿಪು. 
ಭೂವರಂ ಸಭೆ ಯೊಳ್ಜಿ ನೋಡದಿಂದೆ (ಜೈಮಿಭಾ. ೯-೯). ೫. ಕೆಟ್ಟವನು : |2| ೨-೬೧). [ಆಕ್ಷೇಪ ವಾಚಕ] 
4 ಆಕ್ಷಿಪ್ತಃ, ಹತಕ8 - ಈ ೨ ಕೆಟ್ಟಿವಂ? (ಹಲಾಯು. ಜಸ | | ಆಶ್ಲೇಸಾಲಂಕಾರ (ನಾ). -ಆಕ್ಷೇಷ ೬ : “ಮೊದಲು ಏನಾದರೂ ಒಂದು 
೬. ಗದಾಯುದ್ಧದಲ್ಲಿ ಎಂಟು ಬಗೆಯ ಪ್ರಹಾರಕ್ರಮಗಳಲ್ಲಿ | ವಿಷಯವನ್ನು ಹೇಳಿ, ಆಮೇಲೆ ವಿಚಾರಮಾಡಿ, ಆ ವಿಷಯನಿಲ್ಲದಿದ್ದರೂ 
ಒಂದು: ಆಸ್ಫೊ "ಟತಮೂಕ್ಷಿಪ ಸ್ರಮುಂದ್ಭಾ್ರಮಿತಂ "ನಿಗ್ಬಾಮಿತಂ. | ಕೊರತೆಯಿಲ್ಲ ಎಂಡು ಸಮರ್ಥಿಸುವುದು-- ಆಕ್ಷೇಪಾಲಂಕಾರ? (ಕೈಪಿಡಿ. 
ಎಂಬೆಂಟು ತೆಜದ ಪ್ರಹರಣಂಗಳೊಳ ೦ (ಗದಾಯು. ೮-೧ ತ ೨೬೬). [ಆಕ್ಷೇಪ * ಅಲಂಕಾರ] 
೭. [ನಾಟ್ಯ] ಅಂಗಹಾರಗಳಲ್ಲಿ ಒಂದು : ವಿಕ್ಷಿಸ್ತಮಲಾತಂ ಕೇಳಾ |0| ಆಸ್ಲೇಪಿಸು (ಕ್ರಿ). ಬೇರೊಬ್ಬರ ಅಭಿಪ್ರಾ ತ್ರಾಯವನ್ನಾಗಲೀ, ಕೆಲಸ 
ಶಿಪ್ತಮೆನಿಪ್ಪ ಮೂಲುಕರಣಮನತ್ಯಾ ಪೇಶ್ಲೆಯಿನಿಮ್ಮಡಿಮಾಡಲ್ಯಾ ಕಿತ್ತ "ನನ್ನಾ ಗಲೀ ವಿರೋಧಿ ಸ ಮಾತನಾಡು; ನಿಂದಿಸು: ಹೊಸ 
ಮೆನಿಪ್ಪ ಪೆಸರನಾಂತೆಸೆದಿರ್ಕುಂ (ಲಾಸ್ಯರಂ. ೫-೨೩). ([ಸಂ.) | | ಮಜಿಕೆಯಂ ಹೊತ್ತುಕೊಂಡು ರಭಸದಿ ಹೋಗಲು ಕಾಣುತಾಕ್ಷೇಪಿಸುತ 
ಆಕ್ಷೇಪ (ನಾ). ೧. ಎಸೆಯುವುದು ; ಬಿಸಾಡುವುದು. ೨. ನಡುಕ; ನೋಡಾ ಕೊಬ್ಬಿದಳು ಮೂ ಸಂಡಿದೊತ್ತಿವಳು (ಬಸಪು. ೫೫-೨೯) ; 


ಕಂಪನ; ಮಿಡಿತ (ಕ). ೩. ಮೂದಲಿಸುವುದು; ಗದ್ದರಿಸಿ| ಮದುವೆ ನಿಶ್ಚಯವಾದಾಗ ಅವಳ ಭಾವೀ ಅತ್ತೆಮಾವಂದಿರು ಗೃಹಕೃತ್ಯ 
ನುಡಿಯುವುದು ; ಬೈಯುವುದು : 4 ಅಕ್ಷೇಪಮೆನೆ ಬೈ ಗುಳೆನಸಿಕ್ಕು » ೫ ಗಳಲ್ಲಿ ಅವಳ ಅಜ್ಞಾನದ ಬಗ್ಗೆ ಆಕ್ಷೇಪಿಸಿದರು (ಭಾರ ಜಾ. ೧೧೯); 
(ಮಂಗರಾ. ೨೬-೫); ಬೇಡದುದ್ವ ತ್ತನೊಳಿನ್ನೆ ಸ , ಎಸಗು | ಕನಕಮ್ಮನವರು ಅಷ್ಟು ನಿಷ್ಮುರವಾಗಿ' ಮಾತನಾಡಬಾರದಿತ್ತು ಎಂದು 
ವಾಕ್ಷೇಪಮಂ ಮಾಣ ನೀಂ ಕೊ ಪ್ರಧನನಾಗಲ್‌ ನಿನ್ನ ತಮ್ಮಂ ಸನಗೆಗಂ: ಆಕ್ಷೇವಿಸಿದರು (ಮೂಲಾನ. ೩೭). 
(ಅದಿಪು. ೧೪-೮೪). ೪, "ಸಂಶಯ. ೫. "ಕೋಡ ; ಅಡ್ಡಿ : [ಆಶ್ಷೇಪಣ + -ಇಸ್ಯು) 
ಸಂದಾದ್ರೀಸ ಪೋಗಗ್ಗಣಿಗೆನುತೆ ಬೆಸಂಬೇಳ್ವರಾಕ್ಷೇಪದಿಂದಂ (ಎಕ. vi, ಆಶ್ಷೋಟಿ (ನಾ). ಒಂದು ವೃಕ್ಷದ ಹೆಸರು: “ಚೆಟ್ಟಿದಲ್ಲಿ ಹುಟ್ಟಿದಂಥಾ 
ಶಿವಮೊ. ೫-೧೫; 1218). ೬. [ಕಾವ್ಯಮಾ] ಒಂದು ಅರ್ಥಾಲಂಕಾರ: |೪| ಆ ಒಗನಿಯಲ್ಲಿ ಆಶ್ರೋಟ, ಕಂದರಾಲ ಎಂಬ ಎರಡು ಶಬ್ದಂಗಳು 
ವಿದಿತಾರ್ಥ ವಿಪರ್ಯಾಸಾಸ್ಪದಮೆ ದಲಾಕ್ಷೇಪಮೆಂಬಲಂಕಾರಂ (ಕವಿರಾ. ನೆಗಳ್ಳು ? (ನಾಚಿರಾ. ಕಿ). *ಬೆಟ್ಟಿದ ಗೋನುಮರ, ಬೆಟ್ಟಗೋಣೀ ಮರ” 
೩-೧೦೦ ; ಉದಯಾ. ೮ ನೊ). I | (ಸಿದ್ಧಾಂತಿ. ೧೦೪). [ಸಂ.7 
ಆಸ್ಲೇಪಮಾಡು - ಆಕ್ಷೇಪಿಸು : (ಮುಂಬಯಿ. ೪-೧೨೭ ಕಿ). (ಸಂ.)| | ಆಸೋಡ (ನಾ). - ಆಕ್ಷೋಟ: ಬೃಹಚ್ಛದಃ - ಆಸ್ಸೋಡಃ (ಓನಧಿ. 
ಆಕ್ಷೇಪಂಗೆಯ್‌ (ಕ್ರಿ).ವಿರೋಧಿಸು; ಪ್ರತಿಭಟಸು; ದೂಹಿಸು: ಎಂದು | ೯೬). ([ಸಂ.] 
ನುಡಿದ ತಾರಾಪೀಡನರೇಂದ್ರನನಾಕ್ಷೇಪಂಗೆಯದ್ದಿ (ಕಾದಂಉ. ೪೭೭). |! ಆಸೋಲ (ನಾ). ಎ ಆಕ್ಷೋಟಿ: “ಆಕ್ಷೋಟಂ- ಆಕ್ಷ್ಲೋಲಟಂ” 
[ಅಕ್ಲೇಪ * ಗೆಯ್‌ (ಆ ಕೆಯ್‌,)] | | (ತಬ್ದಾನು. ೧೪೦ ವ್ಯಾಖ್ಯಾ). [ಆ ಸಂ. ಆಕ್ಷೋಟ) 


ಅಖಂಡಲ 3೫೭೦ 


ಆಖಂಡಲ, ಆಖಂಡಳ (ನಾ). ದೇವೇಂದ್ರ: “ಇಂದ್ರಃ... ಆಖಂಡಲಃ | 
- ಮೇಘವಾಹನಃ ಈ ೩೯ ದೇನೇಂದ್ರನ ಪೆಸರ್‌ ” (ಹಲಾಯು. | 
೧೦-೫೩) ; ಕಂಡೆಂ ಗ್ರಹಣಮನದನಾಖಂಡಲ ದಿಜ್ಮುಖದೆ (ಗದಾಯು. : 
೧-೨೬); ಆಗಳಾಖಂಡಲನ ಜೆಸದಿ೦ (ಪಂರಾಮಾ. ೧೬-೨೯ ವ). 
ಆಖಂಡಳ : ಮುದುಸಾರ್ವನಾಗಿ ಮೆಲ್ಲನೆ ಸಾರ್ವಾಖಂಡಳನಂ ಕಾಣ | ಶಿ 
ಲೊಡಂ (ಪಂಪಭಾ. ೮-೨); ಕಣ್ಣೊಂಡನಾಖಂಡಳಂ (ಪುಸ್ಪಪು. 
[ಸಂ.3 
ಆಖಂಡಲದ್ರುಮ (ನಾ). ಕಲ್ಪವೃಕ್ಷ: ಭಕ್ತಜನಕಾಖಂಡಲದ್ರುಮ | | 
ವೆಂದು ತಕ್ಕೈಸಿದನು ಹರಿಪದನ (ಕುವ್ಯಾಸ. ೩-೨). [ಆಖಂಡಲ+ದು)ಮ] 
ಆಖಂಡಳೆ "ಆಖಂಡಲ' ನೋ. 
ಆಖಂಡಳತನಯ (ನಾ). ೧. ಇಂದ್ರನ ಮಗ. ೨. ವಾಲಿ. 
೩. ಅರ್ಜುನ: ನೆಗೆದು ಪಾಜುವಾಗಳದನೆರಟ್ಬಂಡಮಪ್ಪಿನಮಾಖಂಡಳ | 
ತನಯನಿಸುವುದುಂ (ಪಂಪಭಾ. ೫-೯೯ ವ). ೪. ಜಯಂತ | 
'[ಆಖಂಡಳ (ಇ ಆಖಂಡಲ) + ತನಯ] | 


| 
Y 
i 
ಕ 
| 


೧೨-೩೭). 


10 


[ 
| 
| 
1 


ಆಖ್ಯಾತಿಸು 
'ಆಖೇಟಿಕ (ನಾ). ೧. ಬೇಟಿ: “ಆಚ್ಛ್ರೋಟನಂ, . . . ಆಖೇಟಕಂ-- 
ಈ ೬ ಬೇಂಟಿ» (ಹಲಾಯು. ೭೧-೨೮೧). ೨. ಬೇಟಿಗಾರ. (ಸಂ.] 


ಆಖ್ಯೆರಿ (ಗು). ಕೊನೆಯ ; ಕಡೆಯ: ಸದ್ದಿ ತನ್ನ ಆಖೈರಿ ತೀರ್ಮಾನ 


ಹೇಳಿದಳು (ಚಿಗುಬ. ೮೪) ; ಆಖೈರಿ ಮಾತು ಹೇಳಿಬಿಡ್ತೀನಿ ಅಪ್ಪಯ್ಯ 


(ಅನ್ನಾನ ೪೨). [-ಹಿಂ. ಆಖಿರೀ) 


ಆಖೈರು, ಆಕೈರು (ನಾ). ಕಡೆ; ಕೊನೆ; ಅಂತ್ಯ: ಸಸಿ ಹಾಕುವುದು 


ಆಖೈ ರಾಯಿತೆಂದು ಬೈಲುಕೊಡಿಗೆಯಿಂದ ಸಸಿ ತಂದೆವಲ್ಲ ಅದಕ್ಕೇನು 
ಮಾಡುವೇ? (ಗಂಗಾಳ. ೧೧೮) ; ಅವರ ಆಪ್ರಮಾಣನವೇ ಅಖೈರಾಗಿರ 
ತಕ್ಕುದು (ಭಾಧಾನ. ೧೬೦). ಆಕೈೆರು : ಗುರುವಾರಕ್ಕೆ ಆಕೈರು ಆಗಿ 
ಇದೆ (ಎಕ. 1, ೧೨-೧೬ ; 1782). (ಆ ಅಖರಿ] 


ಆಖೈರುಸಾಲು (ನಾ). ವರ್ಷದ ಕೊನೆ: ಜಾಮಾನು ತೆಗೆದುಕೊಂಡು 


ಅಖೈರು ಸಾಲಿಗೆ ಐವಜು ವಸೂಲಾಗಿ ಬರುವಹಾಗೆ ಬಂದೊ «ಬಸ್ತು 
ಮಾಡಿಕೊಂಡು ಯಿತಬಾರಿ ಐವಜದಾರ ಬರೆಸಿಕೊಡುವುದು (ಮಹಾವಂ. 


11, ೭೧). ([ಆಖೈರು * ಸಾಲ್ಕು] 


ಆಖಂಡಳಾತ್ಮೆಜ (ನಾ). - ಆಖಂಡಳತನಯ & : ಮರಳಿತು ಸರ್ಪಶರ | 15 ಆಖ್ಯಾತ (ಗು). ೧. ಹೇಳಲ್ಪಟ್ಟ ; ತಿಳಿಸಲ್ಪಟ್ಟ. ೨. ಪ್ರಸಿದ್ಧವಾದ. 


ವಾಖಂಡಳಾತ್ಮಜನತ್ತ ಹಾಳಾಹಳದ ಜೂಣಿಯಲಿ (ಕುವ್ಯಾಕ. ೨೫-೪೩). 
[ಆಖಂಡಳ (ಎ ಆಖಂಡಲ) + ಆತ್ಮಜ] | 
ಆಖರಿ, ಆಖರು (ನಾ). ಇ ಆಖೈರು : ತಿಂಗಳಿನ ಆಖರಿಯಲ್ಲಿ ಕೊಡು | 
ತ್ತೇವೆ (ದಕ. 8). ಆಖರು (8). 
(+ ಅರ, ಪಾರೆ. ಹಿಂ. ಆಖಿರ್‌, ಅಖಿರೀ; ಮರಾ. ಆಖರೀ] |20 
ಆಖರು "ಆಖರಿ? ನೋ. 
ಆಖಾತ (ನಾ). ನೈಸರ್ಗಿಕವಾದ ಕೊಳ ಅಥವಾ ಸರೋವರ; 
ಕೊಲ್ಲಿ: ಕಾರನಾಡ ಬೇಲಿಕೆರಿಯೆಂಬೆರಡು ಸಣ್ಣ ಅಖಾತಗಳಿವೆ (ಕಛಾಗೆ. 
೧-೪); ಮಧ್ಯಾಹ್ನ ಹಿರಣ್ಮಯಿ ಹಡಗವು ಬಂಗಾಲ ಆಖಾತದಲ್ಲಿ ಚಲಿ 
ಸುತ್ತಾ ಇದೆ (ಭಾರತೀ. ೯೦) ; ಅಲ್ಲಿಯ ಆಖಾತವು ಜಗತ್ತಿನಲ್ಲಿಯೇ |25 
ಶ್ರೇಷ್ಠವಾದದ್ದು (ಸಮುದ್ರ. ೯೯೩). [ಸಂ.] | 
ಆಖು (ನಾ). ಇಲಿ: “ಅಖುಃ, ವೃಷಃ, ಮೂಸಕಃ --ಈ ೩ ಇಲ್ಲಿ? 
(ಹಲಾಯು. 8೯-೮೨) ; ಬಡ ಬಿಡಾಲನು ಹೇಡಿ ಆಖುಗಳ್‌ ಭೀತಿಸುವ 
ಬಿಡಯ ಕಡುಗೊಳದು (ಜಿನಮು. ೧೯-೪೩). [ಸಂ.] 
ಆಖುಗೆ (ನಾ). ಇಲಿಯ ಮೇಲೆ ಸವಾರಿ ಮಾಡುವವನು;|30 
ಗಣೇಶ. [ಸಂ.] 
ಆಖುದ್ವಿಷ (ನಾ). ಇಲಿಯ ಹಗೆ; ಬೆಕ್ಕು: “ಮಾರ್ಜಾಲಂ ಬಿಡಾಲ | 
ಮಾಖುದ್ವಿಷಂ . .. ಬೆಕ್ಕೆನಿಕ್ಕುಂ ೫ (ಮಂಗರಾ. ೪೯-೧೧). | 
[ಸಂ. ಆಖುದ್ವಿಟ್‌] 
(| 
| 


| 
| 
|| 
[ 


| 
| 


ಆಖುಭುಜ (ನಾ). ಇಲಿಯನ್ನು ತಿನ್ನುವ ಪ್ರಾಣಿ; ಬೆಕ್ಕು. 55 
(ಸೆಂ. ಆಖುಭುಜ್‌]) 

ಆಖುರಥ (ನಾ). ಇಲಿಯನ್ನು ರಥವನ್ನಾಗಿ ಉಳ್ಳವನು; ಗಣಪತಿ: | | 
“ಹೇರೆಂಬಃ... ಆಖುರಥಃ . . . ವಿನಾಯೆಕಃ --ಈ ೯ ಬೆನಕನ 
ಫೆಸರ್‌  (ಹಲಾಯು. ೪-೧೯). [ಆಖು * ರಥ] 

ಆಖುನಾಹನ (ನಾ). - ಆಖುರಥ. [ಆಖು ೬ ವಾಹನ] 40 

ಆಖುಶಾಬ (ನಾ). ಇಲಿಯ ಮರಿ: ಮಾರ್ಜಾರಂಗಳ್‌ ತರುಣಾಖುಶಾಬ 
ಶತಕೆಂಧರೆಮಂ ನಖಮುಖದಿನುಜ್‌ಸಿ ತುಜೀಸಿದುವೊಲವಿಂ (ಪು ಷ್ಪಪು. 
೧೪-೧೯). [ಅಖು * ಶಾಬ] 

ಆಖೇಟ (ನಾ). ೧. ಬೇಟಿ: ಕರೆದೊಡೆ ಜೂದಿಂಗಂ ಧುರಭರಕಾಖೇಟಕ್ಕೆ 
ಭೂಭುಜಂಗಾಗದು' ಮೆಯ್ದರೆದಿರಲ್‌' (ಪಂಪಭಾ, ೬-೭೧). ೨. ಭಯ; 45 | 
ಅಂಜಿಕೆ; ಗಾಬರಿ (8). [ಸಂ.) | 


| 
| 
| 


೩.[ವ್ಯಾಕ] ರೂಪನಿಷ್ಟತ್ತಿಯನ್ನು ತಿಳಿಸಿದ; ನಿಷ್ಪನ್ನವಾದ. (ನಾ). 
೪. [ನ್ಯಾಕ] ಧಾತುವಿಗೆ ಕಾಲಸೂಚಕ ಪ್ರತ್ಯಯವೂ ಪುರುಷ 
ಸೂಚಕ ಪ್ರತ್ಯಯವೂಸೇರಿ ಆಗುವ ಕ್ರಿಯಾಪದ: ಕ್ರಮದಿಂದೆ ಸಂಧಿ 
ನಾಮಂ ಸಮಾಸಮಾ ತದ್ದಿತಂ ಪೊದಖ್ಜಾ ಖ್ಯಾತಂ ಪ್ರಮುದಿತಧಾತುಮಪ 
ಭ್ರಂಶಮವ್ಯಯಂ ಸಂಧಿ ಶಬ್ದಮಣಿದರ್ಪಣದೊಳ್‌ (ಶಮದ.೮). [ಸಂ.) 


| ಆಖ್ಯಾತಕ (ನಾ). - ಆಖ್ಯಾತ ೪ : ಚರಮಸ್ವರಕ್ಕೆ ಚರಮಾಸ್ಷರಕಕ್ಕುಂ 


ಲೋಪಮಗ್ರದೊಳ್‌ ತದ್ಧಿ ತಮೊಂದಿರೆ ತನ್ನೊಳಾಸಮಾಸಾಂತರದಾಖ್ಯಾತ 
ಕದ ಲಕ್ಷಣಂ ವ್ಯವಹರಿಕುಂ.(ಶಮದ. ೨೦೯). [ಸಂ] 


ಆಖ್ಯಾತಪದ (ನಾ). ಕ್ರಿಯಾಪದ; ಧಾತುವಿಗೆ ಆಖ್ಯಾತ 


ಪ್ರತ್ಯಯವು ಸೇರುವುದರಿಂದ ಆಗುವ ಪದ: ನುಡಿ ನೋಡು ಎಂಬ 

ಧಾತುವನಿಜಿಸಿ ಅನ್‌ ಎಂಬ (ಅಖ್ಯಾತ) ವಿಭಕ್ತಿಯಂ ಕುಡೆ ನುಡಿದಂ, 

ನೋಡಿದಂ ಎಂದು (ಆಖ್ಯಾತ) ಪದಮಕ್ಕುಂ (ಶಮದ. ೩೫ ವೃತ್ತಿ). 
[ಆಖ್ಯಾತ * ಪದ್ಮ) 


ಆಖ್ಯಾತಪ್ರತ್ಕಯ (ನಾ). [ವ್ಯಾಕ] “ಕ್ರಿಯಾರ್ಥವನ್ನು ತಿಳಿಸುವ 


ಶಬ್ದಗಳಿಗೆ, ಎಂದರೆ ಧಾತುಗಳಿಗೆ, ಕೆಲವು ಪ್ರತ್ಯಯಗಳು ಸೇರಿ ಕ್ರಿಯಾ 
ಪದಗಳಾಗುತ್ತವೆ. ಈ ಪ್ರತ್ಕಯಗಳಿಗೆ ಆಖ್ಯಾತಪ್ರತ್ಯಯಗಳೆಂದು 
ಹೆಸರು” (ಕೈಪಿಡಿ. ೪೨); “ಪುರುಷ, ವಚನ, ಲಿಂಗಗಳನ್ನು ಸೂಚಿಸುವು 
ದಕ್ಕಾಗಿ ಧಾತುನಿಗೆ ಸೇರುವ ಪ್ರತ್ಯಯಗಳಿಗೆ ಆಖ್ಯಾತ. ಪ್ರತ್ಯಯೆಗಳೆಂದು 
ಹೆಸರು” (ಮಧ್ಯ ಮ. ೭೮). ಔ ಗುಣವಾಚಕ, ನಾಮವಾಚಕ, 
ಸಂಖ್ಯಾವಾಚಕ, ಸರ್ವನಾಮಗಳಿಗೆ ಪುರುಷವಾಚಕ ಪ್ರತ್ಯಯ 
ಗಳು ಸೇರಿ ಕೆಲವು ವೇಳೆ ಕ್ರಿಯಾರೂಪಗಳಾಗುವುದೂ ಉಂಟು : 
ವಿನುತಗುಣವಚನದೊಳ್‌ ಸರ್ವನಾಮದೊಳ್‌ ಸಂಖ್ಯೆಯೊಳ್‌ ಪ್ರವರ್ತಿಪು 
ವಾಖ್ಯಾತ ನಿಯುಕ್ತೆ ವಿಭಕ್ತಿಗಳಿವು ಘನತರ ಸಂಸ್ಕ ತೆ ಗುಣೋಕ್ತಿಯೊಳ 
ಮಮರ್ದಿರ್ಕುಂ (ಶಮದ. ೨೧೯). 
[ಆಖ್ಯಾತ * ಪ್ರತ್ಯಯ] 


ಆಖ್ಯಾತಿ (ನಾ). ೧. ಹೇಳುವುದು; ನಿರೂಪಣೆ; ವಿವರಣೆ. 


[ಸೆಂ.] 


"ಅಸದಾಖ್ಯಾತಿ' ಪರಾ. ೨. ಕೀರ್ತಿ; ಯಶಸ್ಸು. 


ಆಖ್ಯಾತಿಸು (ಕ್ರಿ). ಹೇಳು; ವಿವರಿಸು; ಸ್ಪಷ್ಟಪಡಿಸು: ಮಾತೆ 


ಮೇೇಧಾವಿನಿಗೆ ಬಂದು ನಿರ್ಗಮನನಾಖ್ಯಾತಿಸಿ ಪದಾಂಬುಜಕೆ ಪಣೆ 
ಯಿಟ್ಟಿನಾ ಚಂದ್ರಹಾಸ (ಚೈಮಿಭಾ. ೨೯-೪೦). 
[ಅಖ್ಯಾತ * -ಇಸ್ಫು) 


ಆಖ್ಯಾನ ೫೭೧ 
ಆಖ್ಯಾನ (ನಾ). ೧. ಹೇಳುವುದು; ನಿರೂಪಣೆ: ಆ ಪುರಾಣಕ್ಕಂ | | 
ಲೋಕಾಕಾರಕಥನಮುಂ ದೇಶನಿವೇಶೋಪದೇಶಮುಂ ಗ ಕಂಸ 
ವರ್ಣನಮುಂ ರಾಜ್ಯರಮಣೀಯಕಾಖ್ಯಾನಮುಂ . . . ಎಂದಿಂತವಯ | 
ವಂಗಳೆಂಟಿಕ್ಕುಂ (ಅದಿಪು. ೧-೪೨ ವ). ೨. ಹೆಸರು. ೩. ಕಥೆ, ಪುರಾಣ, 
ಮತ್ತು ಇತಿಹಾಸಗಳಲ್ಲಿ ಬರುವ ವೃತ್ತಾಂತ ವಿಶೇಷಗಳು: 5 
[| 

ಶ್ರೀಕಾಂತೆಯಂ ತನ್ನ ಪೇರುರದೊಳ್‌ ತಾಳ್ವೆ ಬುಧಾಳಿಯೇಂ ಪೊಗಳದೋ 
ಶ್ರೀವಲ್ಲಭಾ ಖ್ಯಾ ನಮ ಂ (ಎಕ. ೪111, ನಗರ. ೩೭-೭೬; 


1147); 
pe ಮುಖ್ಯವಾದ ಆಖ್ಯಾ ನವೇ ಅನೇಕ ಉಪಾಖ್ಯ್ಕಾ ನಗಳನ್ನೊ ಜವ | 
ಬೃಹತ್ಗ | ಥಿಯಾಗಿದೆ ಜಾತ ೧೦೦). ([ಸಂ.) | 
ಆಖ್ಯು ನಕ (ನಾ). - ಆಖ್ಯಾನ ೩ : ಬರೆಪಂ ಬಾಜನೆ ಗಂಡಯುಕ್ತಿ ಗಣಿ; 10 
ಭ್ಯ ಗಂಧರ್ವಮಾಖ್ಯಾನಕಂ ಭರತಾಭ್ಯಾಸಂ (ಪುಷ್ಪಪು. ೪-೫೯). [ಸಂ. | ॥ 
ಆಖ್ಯಾನಜಾತಿ (ನಾ). ಕಥೆಗಳ ಗುಂಪು ವರ್ಗ: ಗದ್ಯಕಾವ್ಯವು: 
ಅಖ್ಯಾಯಿಕೆ, ಕಥೆ ಎಂಬುದಾಗಿ ಎರಡು ವಿಧವೆಂದು ಹೇಳಿ ಕೊನೆಗೆ ಇವು| | 
ಗಳಿಗೂ ಹೆಚ್ಚು ಭೇದವಿಲ್ಲನೆಂದೂ, ಎರಡೂ ಒಂದೇ ಎಂದೂ ತೋರಿಸಿ | 
ಮಿಕ್ಕ “ಆಖ್ಕಾ ನಜಾತಿ *ಗಳಿಲ್ಲಾ ಇದರಲ್ಲಿಯೇ ಅಡಕವಾಗುವುವೆಂದೂ |15| 
ಹೇಳಿದ್ದಾನೆ (ಕ ಪಿಡಿ. ೧೮೦). "[ಅಖ್ಯಾ ನ+ ಜಾತಿ] AE 
ಆಖ್ಯಾಯಕ (ನಾ). ೧. ಹೇಳುವವನು ; ನಿರೂಪಿಸು | 
-೨. ಓಲೆಕಾರ, ದೂತ. (ಸಂ. 
ಆಖ್ಯಾಯಿಕೆ (ನಾ). ಕಥೆ; ಗದ್ಯಗಳಲ್ಲಿ ಒಂದು ಬಗೆ: ಗದ್ಮಮಯಂ! 
ಪಠ್ಯ ಮಯಂ ತದ್ಯಮಳನಿಮಿಶ್ರಮೆಂದು ಕೃತಿ ಮೂಖ ತೆಜಂ ಗದ್ಯ ದೊಳೆ. [20 
ತನೆ ಮತವ ಹೃದ್ಯವಚಃಪ್ರೌಢಿಗಳ್‌ ಕಥಾಖ್ಮಾ ಕಳ್‌ 
(ಕಾವ್ಯಾ ವ. ೯೪೯); ಸೂಸ್ಕೃತದಲ್ಲಿಯೂ ಹಿಂದೆ ಗದ್ಯದಲ್ಲಿ ಮುಖ್ಯ 
ವಾಗಿ ಕಥೆಗಳನ್ನು ಬರೆದಿದ್ದಂತೆ ತೋರುತ್ತದೆ. ಇವು ಆಖ್ಯಾಯಿಕೆ, 
ಕಥೆ, ಖಂಡಕಥೆ, ಪರಿಕಥೆ, ಕಥಾನಿಕೆ ಎಂಬಂತೆ ಐದು ವಿಧವಾಗಿದ್ದಂತೆ 
ಅಗ್ನಿ ಪುರಾಣವು ತಿಳಿಸುತ್ತದೆ (ಕೈಪಿಡಿ, ೧೮೦) ; 
ಪ್ರಚಲಿತವಾದ ಅಖ್ಯಾಯಿಕೆಗಳನ್ನು ಇಲ್ಲಿ ನಿರೂಪಿಸಬೇಕಾಗಿಲ್ಲ (ತವನಿ. 
೧೫೭). (ಸಂ. ಆಖ್ಯಾಯಿಕಾ)] 
ಆಖೈ (ನಾ). ೧. ಹೆಸರು: ಕರ್ಣಾಟ ಭಾಷೆಯೊಳ್‌ ... ಅನುನಾಸಿ ' 
ಕಾಖ್ಯೆಯಂ ತಳೆದಿರ್ಕುಂ (ಶಮದ. ೧೫). ೨. ಪ್ರಖ್ಯಾತಿ (ದಕ. 8). 
[ಸಂ. ಅಖ್ಶಾ) 3 
ಆಖ್ಯೇಯ (ಗು). ಹೇಳಬೇಕಾದ; ತಿಳಿಸಬೇಕಾದ; ಹೇಳಲು 
4 ರ್ಹವಾದ: ಆಖ್ಯಾತ ಆಖ್ಮೇಯ ಸಂಬಂಧ ಇತ್ಯಾದಿ ಇತಯ 
ಸಿದ್ಧಾಂತಗಳನ್ನು ತ್ತ (ಪೂ. ೨೨೫). (ಸಂ. 
ಆಗ್ಯ "ಆಗಡು' ನೋ. i 
ಆಗ್ಕೆ (ನಾ). ಪಾಪ; ಅಪರಾಧ: “ಆಗ-ಆಗಸ್‌ ಎ ಪಾಪ” (ತದ್ಭಳೋ.' $$: 
೩); ಆಗಕ್ಕೆ ಭೋಗವೇ ಸಾಕ್ಷಿ (ಗಾದೆ). (ಸಂ. ಆಗಸ್‌] | 
ಆಗ್ಕ "ಆಗ್ಕು' ಪರಾ | 
ಆಗಂ "ಆಗಡು' ನೋ. |! 
ಆಗಂತು (ಗು). ೧. ಅನಿರೀಕ್ಷಿತವಾಗಿ ಬಂದ; ಹೊರಗಿನಿಂದ ಬಂದ ; ! 
ಆಕಸ್ಮಿಕವಾದ ; ಪ್ರಾಸಂಗಿಕವಾದ. (ನಾ). ೨. ಅತಿಥಿ; ಅಭ್ಯಾ 4 
ಗತ; ಔತಣಕ್ಕಾಗಿ ಚತರ: : “ಅವೇಶಿಕಃ, ಪ್ರಾ (ಘು) eB 
ಆಗಂತುಃ, ಅತಿಥಿಃ-- ಈ ೪ ಬಿರ್ದಿನಂ” (ಹಲಾಯು. ೫೯-೨೦೩). [[ಸಂ.] | 
ಆಗಂತುಕ (ಗು). ೧. ಎ ಆಗಂತು ೧ : ಸಮನಿಸುವ ಸಹಜ ಶಾರೀರ | 
ಮಾನಶಾಗಂತುಕ ಪ ಪ್ರಕರಮೆನಿಸಿದ ನಾಲ್ಕು ಮುದಗ್ರ ಪೀಡೆಗೆಡೆಯಾದ | 
ಮಾನನಂಗಾವ PRR ಸುಖಮುಂಟೀ ( ಪುಸ್ಪಪ ೧೩೨೩೨) ; ಸತತಾ [45 


ಗಂತುಕ ಮಾನಸದುಃಖನರ್ಜಿತರು (ಚಂಪ್ರಸಾಂ. ೩-೯೬); ದುಃಖ ರಾಗ! 


ಅವರ ವಿಷಯವಾಗಿ || ಆಗಡಿಗ (ನಾ). ೬ 


ಆಗಡು 


ದ್ವೇಷಾದಿ ಪರ್ಯಾಯಗಳು ಅಗಂತುಕಗಳು (ಹಿಂದಸಾ. ೮೩) ; ಹೊರಗಿ 
ನಿಂದ ಬರುವುದು ಆಗಂತುಕ (ಆರ್ಯಧ. ೯೭). (ನಾ). ೨. ಹೊಸದಾಗಿ 
ಬಂದ ಅಪರಿಚಿತ: ಆಗಂತುಕರು, ತಾಯೆ! ನಿನ್ನನ್ನು ಬಿಟ್ಟು ನಾವು 
ಓಡಿಹೋಗುವುದಿಲ್ಲ (ಶ್ರೀರಾಯ. ೨೩೦) ; ಯಾವ ಆಗಂತುಕ ಆ ಕಂಬಕ್ಕೆ 
ಒರಗಿ ನೆಲದ ಮೇಲೆ ಕೂತಾನು (ಕಂಬಹು. ೧). ೩. ಅನಿರೀಕ್ಷಿತವಾಗಿ 
ಬಂದವನು; ತಾನಾಗಿ ಬಂದವನು: ಆಗಂತುಕರಾಗಿ ಬಂದ 
ಬ್ರಾಹ್ಮಣರನ್ನು ಕಂಡು ಜರಾಸಂಧನು ಎದ್ದು ಪ್ರತ್ಯುತ್ಥಾನ ಮಾಡಿದನು 
(ರಾಜಸೂ. ೧೭); ದೊರೆ ಯು ಆಗಂತುಕರನ್ನು ಆದರದಿಂದ ಬರಮಾಡಿ 
ಕೊಂಡು ಹಳೆಯ ಮತವ ನ್ನು ಅವರು ಬಿಟ್ಟುದಕ್ಕೇನು ಕಾರಣವೆಂದು 
ಕೇಳಿದನು (ಪೈಮಹ. ೨೫). ೪. ಅನಿರೀಕ್ಷಿತವಾಗಿ ಬಂದ ಸುಂಕದ 
ರೂಪದ ಆದಾಯ: ಸುಂಕ ಆಗಂತುಕ ಸಹ ಬಾಧೆ ಪರಿಹಾರವಾಗಿ 


ಬಿಟ್ಟಿ ದತ್ತಿ (ಮೈಅರಿ. ೧೯೪೫, ೧೬-೨೯ ; 1132). [ಸಂ.] 


ಆಗಗಾಡಿ (ನಾ). ಉಗಿಬಂಡಿ; ಹೊಗೆಬಂಡಿ: ವ್ಯಾಪಾರಕ್ಕೋಸ್ಕರ 


ವಾಗಿಯೂ ಆಗಗಾಡಿಯ ರಸ್ತೆಗಳಾಗಲಿ ದೊಡ್ಡ ರಸ್ತೆ ಗಳಾಗಲಿ "ಇಲ್ಲೇ 
ಇರುತ್ತವೆ (ಬಿಳುವ. ೪) [4 ಹಿಂ. ಆಗ್‌ಗಾಡೀ) 


ಆಗಡ್ಗ (ನಾ). ಕೆಟ್ಟಕೆಲಸ; ಅಯೋಗ್ಯವಾದ ಕೆಲಸ; ದುಷ್ಟಚೇಷ್ಟೆ : 


ಆಗಡವ ಮಾಡಿ ಮಾಗುಡವ ಮಿಂದರೆ ತಾ ಕೊಡಬನ್ಗನೆ ಕೂಡಲ 
ಸಂಗಮದೇವ (ಬಸವ. ೬೪೫) ; ಏಳುನೂಜಕಿಪ್ಪತ್ತು ಅಮರಗಣಂಗಳ 
ಲಾನಿದ್ದಂತೆ ನಿಮ್ಮ ಆಗಡನೇಕಯ್ಕಾ (ಮೋಳಿಮಾ. ೨೦೭). 

(ಡೇ. ॥ ತಮಿ. ಆಗಡಿಯ ; ತೆಲು. ಆಗಡಮು] 


ಆಗಡ್ಕ "ಆಗಡು' ನೋ. 
| ಆಗಡಕಾಅಿ (ನಾ). ಹಿಂಸಿಸುವವನು ; ತೊಂದರೆ ಮಾಡುವವನು; 


ಅಯೋಗ್ಯಕೆಲಸ ಮಾಡುವವನು (1). 

[ಆಗಡ್ಕ + -ಕಾಜ. / ತೆಲು. ಆಗಡಕಾಡು] 
ಆಗಡಕಾಅ: ಕಲ್ಲುದೇ ವರೆ ದು ಪೂಜಿಸುವರು 
ಆಗದು ಕಾಣಿರೋ ಅಗಡಿಗರಾದಿರಲ್ಲಾ(ಅವಚಂ. ೪೯-೨೧೦); ಆಗಡಿಗರಿವ 
ರಮರವಧುಗಳು ನಾಗರಿಗರಿವರೆತ್ತ ಭಾರತ' ಭೂಗತರು ತಾವೆತ್ತಲಿದು 
ಘಟಸಿದುದು ವಿಧಿಯೆಂದ (ಕುವ್ಮಾಅ. ೯-೪೪). [ಆಗಡ್ಕ *-ಇಗ) 


ಆಗಡಿಗತನ (ನಾ). ಕೇಡಿತನ; ಹೊಲ್ಲತನ; ಗೌರವಕ್ಕೆ ಹಾನಿ 


ತರುವ ನಡತೆ: ನುಡಿದ ದಿವಸಕೆ ಬಾರದಿದ್ದಾ [ಪಾಠಾಂ. ದಿಹುದವ] 
ಗಡಿಗತನವದು ಜೀಯ ನಮ್ಮಾ ಪಡೆಯ ನೆರಹಲು ಸರಿದವವಧಿಗೆ ದಿವಸ 
ಹನ್ನೆರಡು (ತೊರರಾ. ೪-೬-೨೯). [ಆಗಡಿಗ + ತನ] 


| ಆಗಡು, ಆಗ್ಕ, ಆಗಂ, ಆಗಡ್ಕ,ಆಗಲ್ಕ್‌, ಆಗಲ್ಮು ಆಗವೆ, ಆಗಳ್‌, 


ಆಗಳು, ಆಗ್ಗೆ, ಆಗ್ಯೈ, (ಅ). ೧. ಆ ಸಮಯದಲ್ಲಿ; ಆ ಹೊತ್ತಿ 
ನಲ್ಲಿ; ಆ ಕ್ಷಣದಲ್ಲಿ; ಆ ಗಳಿಗೆಯಲ್ಲಿ: “ತಳಿಗುಂ ಕಾಲಾರ್ಥಮನಾಗ 
ಳೀಗಳೆಂಬಾಗಡೀಗಡೆಂಬಿವು” (ಶಮ ದ. ೩೨೧); ಬಡಗಮೊಗದಿರ್ದು 
ಕರ್ಮದ ತೊಡರೆಂ ಪಜ್‌ವಂತೆ ಕೇಶಪಾಶಮನಂತಾಗಡೆ ಪಣಿದು ತಪಂ 
ಗೊಂಡಂ (ಆದಿಪು. ೬-೨೪) ; ಪಡೆಯಂ ಸಾಜಲ್ವೇಲ್ದಾಗಡೆ ಪುತ್ರ ಕಳತ್ರ 
ಮಿತ್ರ ಸಹಿತಂ ಮಹಿಪಂ ನಡೆದಂ (ಶಾಂತಿಪು. ೧-೮೪) ; ಅಕ್ರೂರನೊಡನೆ 
ಹರಿ ಪೊಜಮಡಲಾಗಡೆ ಪೊಜಮಟ್ಟುದದೊರ್ವಳ ನಿಡುಸುಯ್ಲ ಸಮಾರ 
ನೊಡನೆ ಜೀವಸಮಾರಂ (ಜಗವಿ. ೫-೯೮). ೨. ಯಾವಾಗಲೂ ; 
ಯಾವ ಸಮಯದಲ್ಲೂ : ವಿನೇಯಜನಮಂ ಕಲ್ಪಿಪ್ಪುಪಾಧ್ಯಾಯ 
ರಾಗಡುಮೆಮ್ಮಂ ಮನಮೊಲ್ಹು ಕಲ್ಪಿಸುಗೆ ಸನ್ಮಾರ್ಗೋಪದೇಶಂಗಳಂ 
(ಸುಕುಮಾ. ೧-೪) ; ಆಗಡುಂ ಪಿಂಗದೆ ಕರ್ಣನೀವಗುಣವಿಂದ್ರನ ಲೀಳೆ 
ಭುಜಂಗರಾಜನೊಳು ಸಂಗಳಿಸಿರ್ದ್ವಪೆರ್ಮ್ಮೆ ಸುರಶೈಳದ ಬಿಣ್ಣು ವೊಜಲ್ಲು 


ನಿಂದುವೀ ಗಂಗನ ಪುತ್ರನೊಳ* (ಎಕ. ೫11, ತುಮೆಕೂ. ೯-೧೩ ; 1160). 


ಆಗಡು 


ಆಗೆ : ೧. ಮುಂತೆ ಕಿನ್ನರರು ನವರಸದಿ ಪಾಡಲ್ಯಾಗ ನಂತರಂ ಭೃಂಗೀಶ 
ನರ್ತನಕೆ ನಿಂದಾಗ (ಬಸರ. ೧-೨೪) ; ಆಗ ನಳನೃಪನೊಡಲ ದಕ್ಷಿಣಭಾಗ 
ಭುಜನಯನಂಗಳದಿರಿದುವು (ನಳಚ. ೨-೪೩); ಬಿನ್ನಹ ಗುರುವೆ ಧ್ಯಾನಕೆ | 
ಬೇಸಲಜಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನ ಡದೊಳಗೊಂದು | 
ಕಥೆಯ ಪೇಳುವೆನು (ಭರಚ. ೧-೫). ೩, ಯಾವಾಗ] ಯಾವ | 
ಸಮಯದಲ್ಲಿ: ಈ ರುಚಿರರೋಮಲ ಶರೀರನಂಗದ | 
ಯಿನ್ನಾನ ರುಚಿಯೋ ಆಗ [ಪಾಠಾಂ. ಯೋ ಆವಗ, ಯೋವಾಗ] | 
ಸವಿವೆನೋ ತೀರಲೆಂದೆಳಸಿ ಲವಲವಿಸಿ (ಸಿದ್ಧರಾ. ೬-೨). ಆಗೆಂ: ೧. 
ಇಂತಾ ಗಂಗೆಯ ಕಾಣಂತ ಕಾಂತೆಯು ಮನದ ಲ್ಲಿ ಹರುಷವನು 
ತಾಳ್ಡಾಗಂ ನಿಂತಲ್ಲಿಹ ನಾವಿಕರೊಡನಿಂತೊರೆದಳು (ನೀಲಧ್ವ. ೪೫); :10 
ಸಾರಿದವು ತಾಮ್ರಚೂಡವು ಧೀರನೆ ಬೆಳಗರೆಯಿತೆಂದು ಬನದೊಳಗಾಗಂ 
(ಹಮಚ. ೬೩). ಆಗಡ್ಕೆ : ೧. ಆಗಡ, ಈಗಡ (ಶಬ್ದಾನು. ೨೦ ಉದಾ). 
ಆಗಲ್‌: ೧. ಆಗಲಟ್ಟದೊಡಾ ಪುರಾರಿಯ್ದ ದೇಗುಲಕ್ಕವರೆಯ್ಲಿ (ಬಸಪು. | | 
ಬಳಿಕ ತಿರುವಿಟ್ಟಾ ಗಲಸ್ತ್ರವ ಸೆಳೆದು ಬಿಲುವಿದ್ಯಾಚಮತ್ಯೃತಿ 
ಯಳವ ತೋಜಆದಡೆ (ಕುವ್ಯಾಡ್ರೋ. ೯-೯) ; ಆಗಲವನ ಪಡೆದಂತಿರವಳಿ 
ಗನುರಾಗ ಕೈಮಾಜಿ ಮನದೊಳು (ಕುರಾಸಾಂ. ೧೩-೧೬೪). ಆಗಲ್ಲು: 
೧. ಹೊಗೆಯನಾಗಲು ಕಾಣುತೆದೆಗಳು ಧಿಗಿಲು ಧಿಗಿಲೆನೆ(ಬಸಪು. ೫೮-೬೧). | 
೨. ಕೆಲಸವಾಗಲು [ಪಾಠಾಂ.ಳು] ಮಾಡಲಾಣದೆ ಬಳಲುತೆನ್ನಂ ತೊಜಕಿದು 


| 
1 


5 


೨೮-೩೭) ; 


15 


(ಬಸಪು. ೧೮-೫೫) ;' ಸಂತೆ ಸಾಲಕೆ ಹೊಲ್ಲ ಕೊಂತ ಡೊಂಕಲು ಹೊಲ್ಲ 
ಬೊಂತೆ ಹಚ್ಚಡವ ಹೊದೆ ಹೊಲ್ಲ ಆಗಲು ಚಿಂತೆಯೇ ಹೊಲ್ಲ (ಸರ್ವಜ್ಞ. 
೧೧೫೨) ; ಸೋಗೆಯ ರಸ ಹೊಲ್ಲ ಮಾಗಿಯ ಚಳಿ ಹೊಲ್ಲ ಆಗಲುಂ 
ಉರಿವ ನೆರೆ ಹೊಲ್ಲ ದುರ್ಜನರ ಯೋಗವೇ ಹೊಲ್ಲ (ಸರ್ವಜ್ಞ. ೮೨೭). 
ಆಗವೆ : ೧. ಗುರುವಿಂಗೆ ತನುವ ಕೊಟ್ಟಾಗವೆ ಬ್ರಹ್ಮನ ಬಲೆ ಲಿಂಗಕ್ಕೆ 
ಮನವ ಕೊಟ್ಟಾ ಗವೆ ವಿಷ್ಣುವಿನ ಬಲೆ ಜಂಗಮಕ್ಕೆ ಧನವ ಕೊಟಾಗನೆ 
ರುದ್ರನ ಬಲೆ ಇಂತಿವು ಇದಿರಿಟ್ಟ ಭೇದ ಸ್ಕೂಲ ಸೂಕ್ಷ್ಮ ಕಾರಣ ಈ 15 
ಮೂಜೂ ಮೂಜಕ್ಕೊಡಲಾದ ಕಾರಣ ಮತ್ತೆ ಇದ ಸಾರಲೇ ತಳ್ಳಿ | 
(ಮೋಳಿಮಾ. ೨೮-೧೧೭). ಆಗಳ್‌ : ೧. ಪರದರ್ಗ್ಗಾ ಪಾರ್ವರ್ಗ್ಗಾಯ್ತ 
ರಸರ್ಗ್ಗಾ ಕುಡಿಯರಪ್ಪ ನಾಲ್ವರ್ಗ್ಗಾಗಳ್‌ (ಕವಿರಾ. ೧-೬೫) ; ಭೂಷಣವ 
ನೆಲ್ಲವನಾಗಳ್‌ ಕಳೆದು (ಉದಂಪೂ. ೬೮). ೨. ಎನ್ನ ದಾನಮಿದಾಗಳುಂ 
ಮಧುಪಾಶ್ರಯಂ (ಪಂಪಭಾ. ನಿರ್ಗರ್ವರಾಗಿ ಪಂಪನ (|80 
ಗೀರ್ಗುಂಫದ ಪೆಂಪನಾಗಳುಂ ಬಣ್ಣಿಸುವರ್‌ (ಪಂಚತಂ. ೫-೨೦) ; ನಿನ್ನ 
ರೂಪನೆ ನೋಡಿ ಬಾುನೆನಾಗಳುಂ (ಧರ್ಮಾಮೃ. ೨-೨೨೧). ಆಗಳು | | 
೧. ನಾವು ಆಗಳು ತೊಡಗಿ ನಿಮ್ಮ ಗುಣಾವಳಿಗಳಂ ಕೇಳ್ದು ನಿಮ್ಮಯ] ' 
ಹಿಂದೆ ಬರುತಿರಲು (ಬಸಪು. ೩೮-೨೦), ೨. ಮೆಲುನುಡಿಗಳಿನಿದಂ ನೆನೆವ! ; 
ನಾಗಳು ಸಮೇಳಂ (ಬಸಪು. ೪೨-೨೫). ಆಗ್ಲೆ : ೧. ಆಗ್ಗೆ ಈ ಊರಿನ 35 
ಪರಿಚಯ ಅಷ್ಟಾಗಿ ಆಗಿರಲಿಲ್ಲ (ರೂಢಿ) ; ಅಗ್ಗೆ ದವಸಧಾನ್ಯಗಳು ಅಗ್ಗ 1 
ವಾಗಿ ಸಿಕ್ಕುತ್ತಿದ್ದುವು (ರೂಢಿ). ೪, ಅಂಥ ಸನ್ನಿ ವೇಶದಲ್ಲಿ : ಆ ಪಕ್ಷಕ್ಕೆ : | 
ಆಗ್ಗೆ ನಾನೇನು ಮಾಡಿದ್ದೆ ಗೊತ್ತೆ? (py ಆಗೈ : ೧. ಹೊತ್ತು! ; 
ಕೊಂಡು ಹೋಗುವಾಗ್ಯೆ . .. SRE, ನೊ ಡುವಾಗ್ಯೆ 
(ಮೈಅರಿ. ೧೯೨೯, ೧೮-೩೨, ೩೫; 1402) ; ಬರೋನಾಗ್ಯೆ ಯೇನು ತಂದಿ! 40] 
ಬರುತಲೆ ಎಲ್ಲಾ ನು ನನ್ನ ದೆಂದಿ (ಪುರಂದ. ೨-೫೪-೨), ಆಕಾಶ ಹರಿದು | 
ಬೀಳುವಾಗ ಅಂಗೈ ಒಡ್ಡಿ ದರೆ ನಿಂತೀತೆ (ಗಾದೆ). 

ಆಗಾಗ "(8 ರುಕ್ತಿ): ಉಗ್ಗುಗಳನಾಗಾಗ ಬಯಸಲು ಹಿಗ್ಗು ವಳು | 
(ಬಸಪು. ೧೫-೧೪). ಆಗಳಂತೆ - ಕೂಡಲೇ; ಆ ಗಳಿಗೆಯಲ್ಲೇ; 4 | 
ತಕ್ಷಣವೇ; ಶೀಘ್ರವಾಗಿ: “ತಕ್ಷಣಂ, ಏಕಪದಂ, ಸದ್ಯಃ, ಸಪದಿ- ಈ 
೪ ಆಗಳಂತೆ » (ಹ ಯು. ೧೨೪-೬೭); ತೆತ್ತ pened ತಿಳಿಯೆ. 


20 


| 
| 
| 


೧-೭); 


45 


೫೭೨ 


| ಆಗಮಜ್ಜ್ಞ (ನಾ). ಆಗಮಗಳನ್ನು ತಿಳಿದವನು: 


ಆಗಮಜ 
(ದಗ 


ಪೇಟಕ್ಡೊಡೆ ಕಮಳೆ ಬೆ ಗಾಗಿ ನಿರ್ವೇಗದಿಂದಮಾಗಳಂತೆ ತೊಕಿವೆ 
ನೆಂದೊಡೀಗಳ್‌ ಬೇಡ (ಜೀವಸಂ. ೮೯-೩೧ ವ); ಸೂಡಿದ ಬಾಸಿಗಮಾ 
ಗಳಂತೆ ದಳ್ಳುರಿ ತಗುಳ್ಮೆಂದದಿಂ ಕರಿದುದು (ಕಬ್ಬಿಕಾ. ೩೧೩). ([?) 

ಆಗತ (ಗು). ೧. ಬಂದ; ಸೇರಿದ. ೨. ಉಂಟಾದ ; ಪ್ರಾಪ್ತವಾದ. 

[ಸಂ.] 

ಆಗತಿ (ನಾ). ೧. ಬರುವುದು ; ಸೇರುವುದು. ೨. ಲಾಭ; ಆದಾಯ ; 
ಪ್ರಾಪ್ತಿ. ೩. ಅನಿರೀಕ್ಷಿತವಾದುದು ; ಎಣಿಸಿಲ್ಲದುದು. [ಸಂ.] 

ಆಗತೆ (ನಾ). - ಆಗತಿ ೨: ಈ ಪಾಳೆಯಗಾರ ಅಳಿಕೆಗಳ ಗ್ರಾಮಗಳ 
ಬಾರಾಬಲೂತಿ ಕೆಲಸದವರಿಗೆ ಮಾನ್ಯ ಮಿರಾಸಿ ಮೊದಲಾದ ಆಗತೆಗಳ 
ನ್ನುಂಟುಮಾಡಿಕೊಟ್ಟು (ಚಿತ್ರಪಾ. ೮). [ಸಂ. ಆಗತಿ] 


; ಆಗತ್ಯ “ಆಗಾತ್ಯು' ನೋ. 
: ಆಗಬೆ (ನಾ). ಒಬ್ಬ ವ್ಯಕ್ತಿಯ ಹೆಸರು: ಲೋಕಯ್ಮನ ಪರೋಕ್ಷದ 


ಗೋಶಸಿ ಭೂಮಿ ೫ ಆಗಬೆಯುಂ ಕೇತಯ್ಯನುಂ ನಿಜಕಿಸಿದ ಕಲ್ಲು (ಎಕ. 
೪11, ಶಿಕಾರಿ. ೯-೧೨ ; 1021). [1] 

ಆಗಭೋಗ (ನಾ). - ಅಂಗಭೋಗ (?): ಅಗಭೋಗಗಳಿವೆ ಅನು 
ಭೋಗಗಳಿವೆ ಈಗಲೆ ಕೊಡೆನಗೆ ಮುಕ್ತಿಯನು (ಪುರಂದ. ೩-೮೩-೩); 
ವಾಸುವಿನ ಜತೆಯವನಾದ ಪುಟ್ಟನಿಗೆ ಆಗುತ್ತಿದ್ದ ಆಗಭೋಗಗಳಲ್ಲಿ 
ಆಲ್ಬನಾದರೂ ವಾಸುವಿಗೆ ಆಗದೇ ಹೋಗುತ್ತಿರಲಿಲ್ಲ. (ಬಾಡಿಬ. ೧೯); 
ಆಗಭೋಗಳ್ಳೆ ರಂಗಸ್ವಾಮಿ ಸತ್ಯಪ್ರಮಾಣಕ್ಕೆ ಗಂಗಾಧರೇಶ್ವರ (ಗಾದೆ). 

[ಆ ಸಂ. ಅಂಗಭೋಗ?] 

ಆಗಮ (ನಾ). ೧. ಬರುವುದು; ಸೇರುವುದು : ಒಪ್ಪಿದುದು ನೀರದ 
ಶಾರದ ನಿರ್ಗಮಾಗಮಂ (ಪುಷ್ಪಪು. ೪-೮೮); ಚೈತ್ರನಾಗಮವಾಯ್ತು 
ಮಂಥರೆಯ ಶಿಶಿರಕ್ಕೆ ( ಶ್ರೀರಾಮಾ. ೨೩-೬೦೮). ೨. ಪೂರ್ವದಿಂದಲೂ 
ಬಂದ ಸಂಪ್ರದಾಯದ ಗ್ರಂಥ, ಶಾಸ್ತ್ರ: ಅಪ್ತನೆ ಪೇಟ್ವುದಾಗ 
ಮಮಾಗಮದರ್ಥಮಾವುದದುವೆ ಪದಾರ್ಥಂ (ಆದಿಫು. ೫-೫೪) ; ಡಂಬಿಸಿ 
ಪೆಜರೊಡನೆಗಳಂ ತಿಂಬುದು ಪೊಲ್ಲೆಂದು ಪೇಟ್ವಿ ನಿನ್ನಾಗಮಮಂ ನಂಬದೆ 
ಜಿನಪತಿ ಪೆಜತಂ ನಂಬಿದವರ್ಗೀಗಮಕಳ್ಕು ತುದಿಯೊಳ್‌ ಗಾಢಂ (ಜಿನಾಲೆ. 
೧೪). ಜಿನಾಗಮ, ಶೈವಾಗಮ ಇತ್ಯಾದಿ ಹೋ. ೩. ದೇವಪೂಜಾ 
ತಂತ್ರವಿಧಾನವ ನ್ನು ತಿಳಿಸುವ ಶಾಸ್ತ್ರ. ಪಾಂಚರಾತ್ರಾಗಮ, 
ವೈಖಾನಸಾಗಮ ಇತ್ಯಾದಿ ಹೋ. ೪ [ವ್ಯಾಕ] ಸ ಸಂಧಿಯಲ್ಲಿ 
ನಡುವೆ ಒಂದು ವರ್ಣ ಅಥವಾ ವರ್ಣಸಮುದಾಯವು ಹೊಸ 
ದಾಗಿ ಬಂದು ಸೇರುವುದು: ಇರ್ದುದಂಕೆಡಿಸದೆ ಪತ್ತುವುವಾಗಮಂ 
(ಶಮದ. ೧೬೪ ವೃತ್ತಿ) ; ಸಮನಿಸುಗುಮಾ ವಿಭಕ್ತಿಗಳ ಮೊದಲೊಳಾದಂ 
ಗಳಾಗಮಂ ದ್ವಿತ್ವಬಹುತ್ವಮದಾಗೆ (ಶಮದ. ೧೦೫). ೫. ಜ್ಞಾನ; 
ತಿಳಿವಳಿಕೆ; ಬುದ್ಧಿ ವಂತಿಕೆ. ೬. ಸನ್ನದು; ಹಕ್ಕಿನ ದಸ್ತಾವೇಜು; 
ಅಧಿಕಾರಪತ್ರ. (ಸಂ.) 

ಆಗಮಕುಳ (ನಾ). ಆಗಮಗಳ ಸಮೂಹ ; ಶಾಸ್ತ್ರರಾಶಿ: ಆಗಮ 
ಕುಳದ ವಾದ ಭೋಗಿ ತಾನಲ್ಲ (ಅವಚಂ. ೨೮೪-೩) ; ಗೀತಂ ಸಕಳಾಗಮ 
ಕುಳಜಾತಂ ಗೀತಂ ಪರಾಪರೈಕ ಸಮೇತಂ (ಬಸರ. ೧೦-೩). 

[ಅಗಮ + ಕುಳ್ಳ (ಇ ಕುಲ)] 


' ಆಗನುಕೋವಿದ (ನಾ). ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವನು: 


ಆಗಮಕೋವಿದ A (ಕವಿರಾ. Bi ಯೋಗ ಪಂಕ 
ರುಹ ದಿನೇಶರೆಂದು ಸಕಳಾಗಮಕೋವಿದರೆಂದು (ಸೌಇಇ. 2೧೭,೪೯-೫೮ ; 
1076 7). [ಆಗಮ +೬ ಕೋನಿದ] 

ಅನಿತಾಗಮಜ್ಞರಾ 
ರನಿತು ವಿನೇಯ ಲೋಕಹಿತರಾರ್‌ (ಚಾವುಂಪು. ೩-೧೭). [ಸಂ.] 


ಆಗನುತಕಿ ೫೭೩ 


ಆಗಮತತಿ (ನಾ). ಆಗಮಗಳ ಸಮುದಾಯ ; ಶಾಸ್ತ್ರಗಳ ಗುಂಪು; 
“ಆಗಮತತಿ-ವೇದಸಮೂಹ ” (ನಾನಾರ. ೮೦ ಛ್‌ | 
[ಆಗಮ + ತಶಿ) | 
ಆಗಮನ (ನಾ). ಬರುವುದು; ಬರವು: ಕಲಕಂಕನುಲಿ ಘೋಷಿಸಿತು | 
ಜಗಕೆ ರಾಮಾಗಮನವಾರ್ತೆಯಂ (ಶ್ರೀರಾಮಾ. ೧೫-೧೦೪). [ಸೆಂ.] 
ಆಗಮಭಾವನೆ (ನಾ). ಶಾಸ್ತ್ರಗಳ ಆಲೋಚನೆ, --ವಿಚಾರ: ತಪೋ 
ನುಷ್ಮಾನ ಕ್ರಮದಿಂದಿಂದ್ರಿ Pa ದರ್ಷಸಾಧನಂಗೆಯ್ದು ಆಗಮಭಾವನೆಯಿಂ 
ಜ್ಸಾ ಸತಿ ತ್ತ ೧-೯ ವ). [ಆಗಮ + ಭಾವನೆ]. | 
ಆಗಮಭಾಷೆ (ನಾ). ಆಗಮಗಳ ಮಾತು ; ಶಾಸ್ತ್ರಗಳಲ್ಲಿ ಹೇಳಿರುವ | 
ವಿಷಯ: ಪಜವುಚೌವುಳ್ಳುವಿಲ್ಲಿ ಯೊಳವಾಗಮಭಾಸೆಗಳಲ್ಲಿ ಯುಳ್ಳ ವಂ |10 
ಪೆಜವುಟ್‌ ಕಾಣಲಾಗದೆನೆ (ಅಜಿಪು. ೧೨-೩೩). [ಆಗಮ + ಭಾಷೆ] 
ಅಗಮವಿತ್ತ (ನಾ). ಆಗಮಗಳನ್ನು ತಿಳಿದಿರುವಿಕೆ; ಶಾಸ್ತ್ರ 


i 
[ 
| 
| 
[ 
5 
| 
1 
| 


ಗು » 

ಜ್ಞಾನ: ಅನ್ವಿತಚತುರಾನನತ್ವ ಮಖಿಕಾಗನುವಿತ್ತ್ಯಂ ೬ ಏಂ ಜನ | 
ನೊಳ್‌ ಫೊದಬ್ಬುವೋ (ಆದಿಪು. ೧೦-೪೨). (ಸಂದ | 

ಆಗಮನಿದ (ನಾ). - ಆಗಮಜ್ಞ [ಸಂ. ಆಗಮನಿದ್‌) 15 

ಆಗಮವಿದೆ (ನಾ). ಶಾಸ್ತ್ರಗಳನ್ನು ತಿಳಿದವಳು: ದಿವ್ಯಣ್ಣಾ ನಿ! 


ನಾನಾಗಮವಿದೆ ಜಾ ಸಾರಾಂಗಿ ವಿಶ್ಟೊ ೀದರೆಯೆನ್ನಂ" ರಕ್ಷಿಸು | 
(ಗಿರಿಕ. ೮-೧೪). (ಸಂ. ಆಗಮವಿದಾ] 


ಆಗಮವೇದಿ (ನಾ). ಆಗಮ ಜ್ಞ: ಎಯ್ದೆ ಒಮ್ಮೆ ಕಣ್ಣಿಆಕೆಯೆ | 
ನೆಗಟಕ್ಕಿದಂ ಕವಿಚತುರ್ಮುಖನಾಗಮನೇದಿಯಪ್ಪುದುಂ (ಅಜಿಪು. (20 
೧೨-೩೩). [ಸೆಂ. ಆಗಮವೇದಿನ್‌] | 


ಆಗೆಮಸಂಧಿ (ನಾ). - ಆಗಮ ೪ : “ಹಿಂದೆ ಇಲ್ಲದಿದ್ದ ಒಂದು ವರ್ಣವು | 
ಹೊಸದಾಗಿ ಸೇರುವುದಕ್ಕೆ ಆಗಮವೆಂದೂ, ಈ ಸಂಧಿಗೆ ಆಗಮಸಂಧಿ | 
ಯೆಂದೂ ಹೆಸರು? (ಮಧ್ಯಮ. ೧೮). [ಆಗಮ + ಸಂಧಿ] 

ಆಗಮಸಂಪ್ರೆದಾಯೆ (ನಾ). ಆಗಮಗಳ ಮಾರ್ಗ: ವೇದವಿರುದ್ಧ |25 
ನೆಂದು ಆಗಮಸಂಪ್ರದಾಯವನ್ನು ಪೂರ್ವಮಾಮಾಂಸಕರು ಬಹಿಷ್ಕರಿಸಿ 
ದರು (ಹಿಂದಸಾ. ೯೪). [ಆಗಮ * ಸಂಪ್ರದಾಯ] 

ಆಗಮಸಮಯ (ನಾ). ಆಗಮಗಳ ಸಂಪ್ರದಾಯ ; ಶಾಸ್ತ್ರೀಯ 
ವಾದ ನಿಯಮ: ಆಗಮಸಮಯ ನ್ಯಾಯವಿಭಾಗ ಕಳಾಕಾಲಲೋಕ 
ದೇಶನಿರುದ್ಧಂ ಭೊ ಗಿನಿಷಂಬೊಲ್‌ ಪ್ರಾಣತ್ಯಾಗಮನಾಗಿಸುಗು [5 
ಮಮಳಕ ಗಿ ತಿವಧುಗಿನಿತುಂ (ಕನಿರಾ. .ಐಾ ತ ಸಮಯ] 

ಆಗಮಸ್ಸಾ ನ (ನಾ). [ವೀಕೈ] ಶಾ ಕೃವಾದ ಪ್ರದೇಶ: 
ಅಲ್ಲಿ ಗೆಂದಿನಂದದೊಳ್‌ ಆಗಮಸ್ಕಾ ಲ ಮ ಸ್ಕಾ ನಂಗಳೊಳ | 

ಗಿಟ್ಟಿ) ವಿಭೂತಿಯ ತೊಟ್ಟಿ ರುದ್ರಾ ಕಯ ಹೊದೆದ ಧನಳೋತ್ತ ರೀಯದ | 
. ಸೋಮಾಸಿಮಾರರು ಮೆಲ್ಲಮೆಲ್ಲನೆ ಭದ್ರದ ಮೇಗೆ] ಬಂದು! 

(ನಂಬಿರ. ೧೬-೧೦೩). [ಆಗಮ * ಸ್ಥಾನ] | 

ಆಗಮಿ (ನಾ). ಹೊಸದಾಗಿ ಬಂದವನು: ಪೂರ್ವದ ಹೂಣರಿಗೂ ಈ 
ನನೀನ ಆಗಮಿಗಳಿಗೂ ತಂತಮ್ಮೊಳಗೆ ಕ್ರಮೇಣವಾಗಿ ಸಂಪರ್ಕವಾಗ | 
ತೊಡಗಿತು (ಬಾಲಪ್ರ. 11, ೯೯೫). [ಸಂ. ಆಗಮಿನ್‌] | 

ಆಗಮಿಕ (ನಾ). ೧. ಆಗಮಗಳನ್ನು ತಿಳಿದವನು: ಪೇಟಸೋಜಿಗೆ 
ಸಮನಿಲ್ಲ ಧನಂಜಯಂಗೆ ಕವಿತಾಗಮಿಕರ್‌ (ಸುಕುಮಾ. 
ಆಗಮಿಕರೆದೆಶೂಲ ಗರ್ವಿತ ಗೂಗೆಗಳ ನಖಸಾಳವಗ್ಗದ ಭೊೋಗಿಗಳ 
ಕುಲದೈವವೆಸೆದುದು ಕುಸುಮಮ ಯ ಸಮಯ (ಕುವ್ಯಾಆ. ೫-೬). | 
ಈ ಗ್ರಹ ಪ್ರ ಪ್ರತಿಷ್ಠೆ ಮೊದಲಾದ ಆಗಮಶಾಸ್ತ್ರವನ್ನು ಅರಿತವನು; 
ಜೀವಸ್ಥಾನದ ಪೂಜಾರಿ : ಪಂಡಿತರೂ Mr ಸೀರಿ... 
ಶುಭಮುಹೂರ್ತವನ್ನು ಪ್ರತಿಷ್ಠೆಗೆ ನಿಶ್ಚಯಿಸಿದರು (ಶಾಂತಲಾ. ೧೨೮). 


35 


40 


೧-೩೬); 


145 


ಆಗರ 


೩. ಆಗಮಕ್ಕೆ ಸಂಬಂಧಿಸಿದುದು ; ಶಾಸ್ತ್ರಕ್ಕೆ ಸಂಬಂಧಪಟ್ಟುದು : 
ಆದಿಪುರಾಣನೆಂದರೆ ಆಗಮಿಕ ಅಥವಾ ಅಲೌಕಿಕ ಕಾವ್ಶ ಸತ 
೬೨) ; "ಗದಾಯುದ್ಧ'ವು ರನ್ನನ "ಕೃತಿರತ್ನ'. AR 'ವ್ರ 
ಆಗಮಿಕವಾದರೆ ಇದು ಲೌಕಿಕ ಕಾವ್ಯ (ಕಸಾಚ. ೧೦೮). [ಸಂ.] 
ಆಗಮಿಸು (ಕ್ರಿ). ಬರು; ಬಂಮಸೇರು: ನನ್ನ ನೆರೆಮನೆಯಾಕೆಗೆ 
೧೨ ಜನರ ಗುಂಪೊಂದು ಬೀಗರಾಗಿ ಆಗಮಿಸಿತು (ಮೊಪಾಸಾ. ೧೬); 
ದುಷ್ಕಂತನು ಆಶ್ರಮಕ್ಕೆ ಆಗಮಿಸುತ್ತಾನೆ (ಧರ್ಮಸಾ. ೬೮). 
[ಆಗಮನ + -ಇಸ್ಕು] 
ಆಗಮಾಕೆ (ನಾ). - ಆಗಮಿಕ ೧: ಆಗಮಾಕರ ಮನೆಯು ಕರಿಕರಿ 
ಯಾಗಿ ಕೆಡೆಯಿತು (ಬಸಪು. ೫೬-೩೫) ; ಒಡನಂತಾಗಮಿಾಕನು ನಗುತ 
ಲೆಂದನು (ಬಸಪು. ೫೭-೨). [ಸಂ. ಆಗಮಿಕ] 
ಆಗಮ್ಮೆ (ನಾ). ಆರಂಬ; ವ್ಯವಸಾ ಯ; ಕೃಷಿ : ಅವರು ಆಗಮೆ 
ಮಾಡಿಸುವುದರಲ್ಲಿ ದ್ಹಾರೆ (ಮರಮ. ೪೧೧). [2] 
ಆಗಮ್ಮೆ (ಅ). ಆಗಲೆ; ಆ ಕೂಡಲೇ ; ಆನನಾನೊರ್ವನಂ ಮುಳಿದು 
ನೋಳ್ಪರ್ನೋಡಿದಾಗಮೆ ಸಾವುದು (ತಸೂವೃ. ೧೨೦). 
[ಆಗಂ (ಆ ಆಗಡು) + -ಎ್ಯ]. 


ಆಗನೋಕ್ತೆ (ಗು). ಆಗಮಗಳಲ್ಲಿ ಹೇಳಲ್ಪಟ್ಟ; ಶಾಸ್ತ್ರಗಳಲ್ಲಿ 


ಹೇಳಿದ: ಈಗದ ಷ್ಟಪ್ರ ತ್ಮಯಂಗಳನಾಗಮೋತ್ತ ದಿ ತೋಟಾ (ಬಸದ. 
೫೧-೫೨) , ಅವರು ಆಗಮೋಕ್ತಕ್ರಮದಿಂದ ವಿಗ್ರ ಹವನ್ನು ಪ್ರತಿಷ್ಠೆ 
ಮಾಡಿಸಿದರು (ರೂಢಿ). [ಆಗಮ * ಉಕ್ತ) 


ಆಗನೋಕ್ತಿ (ನಾ). ಆಗಮಗಳಲ್ಲಿ ಹೇಳಿರುವ ಮಾತು; ಶಾಸ್ತ್ರ 

ಗಳಲ್ಲಿ ತಿಳಿಸಿರುವ ಮಾತು. 
ಆಗನೋಕ್ತ್ಯಾಶ್ರಯ - ಆಗಮಗಳಲ್ಲಿ ಹೇಳಿರುವ ಮಾತಿನ 

ಆಧಾರ; ಶಾಸ್ತ್ರಗಳಲ್ಲಿ ಹೇಳಿರುವ ಮಾತಿನ ಆಧಾರ: ನಿಯತೋ 
ದ್ವೇಶಿಯುಮನುದೇಶಿಯುಮನನು(ವಿನಂ)ತು ಪೆ € ಆಕ ಯಾಥಾಸಂಖ್ಮಾ 
ಹ್ವಯನುಕ್ಕುಮಾಗಮೋಕ್ತ್ಯಾಶ್ರಯದಿಂ ವೃತಿರೇಕಮಕ್ಕುಮಲ್ಲದುವೆಲ್ಲಂ 
(ಕವಿರಾ. ೧-೮೬). [ಆಗಮ * ಉಕ್ತಿ) 

ಆಗರ, (ನಾ). ಆಧಾರವಾದ ಸ್ಥಳ; ಮೂಲಸ್ಥಾನ; ಆಶ್ರಯ; 
ಗಣಿ: 4ಆಕರ-ಆಗರ? (ಶಮದ. ೨೫೫ ಪ್ರಯೋ); “ಆಗರಂ ಆಶ್ರಯಕ್ಕೆ 
ಪೆಸರ್‌  (ಕಶಸಾ. ೧೫-೨೦೦) ; ಪರಶುರಾಮನನಂಜಿಸಿ ಬೀರಕ್ಕಾಗರ 
ಮಾದ ನದೀಜನೇದೊರೆಯಂ (ಪಂಪಭಾ. ೭-೬೫), ಇದು ಪೆಂಪಿಗೆ 
ತವರ್‌ ಸುಖಕ್ಕೆ ಕಣಿ ಸೌಖ್ಯಕ್ಕಾಗರಂ (ಸುಕುಮಾ. ೧-೬೮) ; ಆಅಕಿವಿಂ 
ಗಾಗರಮೊಳ್ಳುಣಕ್ಕೆ ಕಣಿ ಶೌಚಕ್ಕಾಸ್ಪದಂ (ಪಂಚತಂ. ೧೧-೫) ; ಮಣಿ 
ಗಳಾಗರಮಂದೆಸೆದತ್ತು ಸಾಗರಂ (ಸೂಕ್ತಿಸು. ೨-೩೭) ; ಉಪ್ಪಿನಾಗರದ 
ಗೇಣಿಯಂ ವರುಷ ೧ಕ್ಕಂ ಬಹ ರೊಕ್ಕ ೧೬ (ಸೌಇಇ. IX-i, ೪೦೯-೨೨; 
1365). [ಸಂ. ಆಕರ] 

ಆಗರ್ಕ (ನಾ). ೧. ಮನೆ; ವಾಸಸ್ಥಾನ: ಒಡಲಪ್ಪೊಡಶುಚಿ ನಿಲ್ಲದು ಪಡಿಕೆ 
ಕರಂ ಜಂತಿನಾಗರಂ ಪೆರ್ನೇಲಿರ್ಪೆಡೆ (ಧರ್ಮಾಮೃ. ೬-೧೩೯) ; ದೇವರ 
ಆಗರದ ಕಣುಳೆಯ ತೆಂಕ ಕಡೆಯ ಹೊಸಮಂಟಿಪದ (ಸೌಇಇ. 82-11, 
೪೦೯-೨೧; 1365); ಶೃಂಗಾರದಾಗರ ಸುಖಮಯಸಾಗರ ಮಂಗಲಾರ್ಥಕೆ 
ನೆಲೆವೀಡು (ಕಂನವಿ. ೭-೩೮). ೨. ಸ್ಫಳೆ (ಗಂಗಾಮ. ೨೩). ೩. ತೋಟ: 
ಆಗರದೊಳು ರಸದಾಳಿ ತೆಂಗಾಳಿಯಿಂ ತಾಗಲೊಂದಆಕೊಳೊಂದು ಹಳಚಿ 
ಮೇಗೋಲ್ಲಳೊಡೆದಿನಿರಸದ ಪರಿಯೊಳಿಕ್ಷುಸಾಗರ ತುಂಬಿದಂತಾಯ್ತು 


(ಮೊ ಹ ತ. ೨-೪೮); ಗರವ ಆಕಂಡರಸುಗಿಳಿಯೊಲು ಮೇಘಮಂ 
ಕಂಡಾಡ್ವ ನನಿಲೊಲು (ಶಂಕದಾ. ೬-೪೮). ೪. ಉಪ್ಪಿನ ಮಡಿ 


(ಸ್ಯಾಂಡರ್‌). (ಸಂ. ಆಗಾರ) 


ಆಗರಡಕೆಂಠ 


ಆಗೆರಡಳೆಂಕ (ನಾ). ಒಂದು ಪ್ರದೇಶ (?): ಹ[ರಿ]ಯ ಮನೆಯ | 
ಕಳಗಡಿಯಿಂದಂ ಬಡಗಲು ಪಡುನಲು ಆಗರಡಕಂರೆಂದಿಂದಂ ಮೂಡಲು! 
ಬಡಗಲು ಮೂಡಕರೆಯ ಗಡಿಯಿಂದಂ ತೆಂಕಲು (ಸೌಇಇ. i 
1401). [?) 
ಆಗರೆ (ಕ್ರಿ). "ಆ? ಎಂದು ಕೊಗು, -ಧ್ವನಿಮಾಡು : ಗೋಕುಲಂ | 3 
ಸಾರುತೆಂ ಬಪ್ಪನೆನೆ ತಮತಮಗೆ ವತ್ತ ಶೈಂಗೆಳಾಧ್ಯಾಸದಿಂದಾಗರ£ರೆಸ3 pi 
ಗಡಿಗೆ ಧೂಳಿಯಂ ಸಾನುರಾಗದೊಳಭ್ರಕುಪ್ಪರಿಸುವಂತೆ (ಪರಶು. 
೩೩-೪). [ಆ] ಕರೈ) 
ಆಗರ್ಭ (ಅ). ಗರ್ಭದಿಂದ ಹಿಡಿದು ; ಗರ್ಭದಿಂದಲೇ. 
[ಸಂ. ಆಗರ್ಭಂ] 
ಆಗರ್ಭಶ್ರೀಮಂತ (ನಾ). ಗರ್ಭದಲ್ಲಿ ಇರುವ ಕಾಲದಿಂದಲೂ 
ಶ್ರೀಮಂತ; ಹುಟ್ಟಿ ದಂದಿನಿಂದಲೂ ಐ ಶ್ವರ್ಯವಂತ: ಪಂಡಿತ | 
ಜವಹರಲಾಲ್‌ ನೆಹರು ಅವರು ಆಗರ್ಭಶ್ರೀಮಂತರು (ರೂಢಿ). § 
[ಆಗರ್ಭ + ಶ್ರೀಮಂತ] 
ಆಗರ್ಭಸುಖಿ (ನಾ. ಹುಟ್ಟಿದಂದಿನಿಂದಲೂ ಸುಖವಾಗಿರುವವನು. 
(ಸೆಂ. ಜೆ ರ 
ಆಗಲ್‌, "ಆಗಡು' ನೋ. | 
ಆಗಲ್‌ "ಆಗ್ಕು' ಪರಾ | 
ಆಗಲ್‌ "ಆಗ್ಗು? ಪರಾ. |; 
ಆಗಲೀಸು (ಕ್ರಿ). ಆಗಗೊಡು ; ಆಗುವುದಕ್ಕೆ ಅವಕಾಶಕೊಡು ; |20 
ಇರಲು ಅಥವಾ ಬದುಕಲು ಅವಕಾಶ ಕೊಡು: ಯಾಗದ ನೆಸದಿಂದ 
ಕೂಗಿ ತಿಂಬರು ಆಡ ಯಾಗದಲಿ ಬಂದು ದಿಟವಿರಲು ಹೋತುಗಳನಾಗ 
ಲೀಸುವರೆ (ಸರ್ವಜ್ಞ. ೯೩೩). [ಆಗಲ್ಕ್‌ (ಆ ಆಗ್ಳು) * -ಈಸು?] | 
ಆಗಲು, "ಆಗಡು' ನೋ. 
ಆಗಲ್ಕು "“ಆಗ್ಕು' ಪರಾ 
ಆಗನೆ "ಆಗಡು ' ನೋ. 
ಆಗಸ, ಆಕಸ, ಆಕಾಸ (ನಾ). ಆಕಾಶ; ಗಗನ: ಆಗಸದೊಳಗೊಂದು 
ಮಹೀಭಾಗದೊಳಿನ್ನೊಂದು ದಾಡೆಯಾಗಿರೆ ಮನದಿಂ ಬೇಗಂ ಬರ್ಪಳ 
ದಿಟ್ಟಿಗಳಾಗಳೆ ಪತ್ತಿದುವು ಗೆಂಟಿಜಕೊಳ್‌ ಮಾರುತಿಯಂ (ಪಂಪಭಾ. 
೩-೧೩) ; ಆಗಸಮೆಲ್ಲಂ ಸುಧೆಯಿಂದೆ ಲೇಪಿಸಿದುದು , . . ಎಂಬಿನ 130 
ಮೊಂಡು ಬೆಳ್ವೆಳಗು ಪರ್ಪಿತ್ತೆಯ್ದೆ ಕೋಡೋಂತಮಂ (ಕಾದಂಉ. ೧೦೩), | 
ಬೆಳ್ಗೊಡೆ ಪಳಯಿಗೆಗಳಾಗಸನ ತುಂಬಿತು (ಸಾಳ್ವಭಾ. ೨೧೨೭೯). ಆಕೆಸೆ: ; 
ಆಕಸದ ದರ್ಪಣದ ಬಕ ರತ್ನಾಕರನಲೊಂದೊಂದು ಗುಣವಿರಬೇಕು 
ನೃಪರಿಗೆ (ಕುವ್ಯಾಸ. ೧-೫೪) ; ಆಕಸಕೆ ನೆಗೆದಸುರನಂ ಪಿಡಿದೌಕಿ ಕಿಕ್ಕೆಯ 
ಮುರಿತು ಕೂಡ: ೫-೪-೧೧). ಆಕಾಸೆ: “ಆಕಾಶಂ-ಆಕಾಸ, ಆಗಸ” 35 
(ಶಮದ. ೨೫೩ ಪ್ರಯೋ) ; ಪಸುರ್ಗರ್ಪಿಂ ಸುತ್ತಲುಂ ಕೆಟ್ಲಿಲಿಪ ಪಸಲೆ 
ಯಾಕಾಸಮಂ ... ಪೋಲ್ತು (ಪುಸ್ಪಪು. ೩-೭೬). 
ಆಗಸದಬ್ಬೆ - ಒಂದು ದೇವತೆ : ಪಸಕಾಲದೊಳೆಜಕಿಯಹಪನಾಗಸದಚ್ಚೆ 
ಬಳಾರಿ ಭೈರವಂ ಮೈಲಾರಂ ಮಸಣಿ ಮಾರಟ್ಛೆಯಿಂದಿಂತು, ಸತ್ತರಾ 
ಭಕ್ತರೇಕೆಯೋ ಕೊಂಡಾಡರ್‌ (ಸಮಸ. ೯-೧೦೫). 
[ಆ ಸಂ. ಆಕಾಶ] 
ಆಗಸಂಬೊಚ್ಚ "ಆಗಸವೊಚ್ಚ' ನೋ. 
ಆಗಸಗೆಆಕ್‌ (ನಾ). ಒಂದು ಊರಿನ ಹೆಸರು : ಮತ್ತವವರೊಳಗೆ ತಿಪ್ಪ | 
ಗಾವುಂಡನ ಸಾತಿಗಾವುಂಡಂ ಆಗಸಗೆಆತಿಯ ತಂನ ವೀಸಂ ಕಾಣಿಯ ಬಳ 
ದೊಳಗೆ ಗೂಗೆಯ ಬಾಗಿಂ ಪಡುವಣ (ಕಇ. 1, ೨೫-೮೧; 1186). 
[ಆಗಸ + ಕೆಟಕಿ] 


7೫-11, | 
೪೨೪-೪ಲ 


10: 


15] 


25 


| 
145 
I 
| 


೫೭೪ 


ಆಗಸು 


ಇ 


! ಆಗಸದೊಖಕೆ (ನಾ). ಆಕಾಶದ ನದಿ; ದೇವಗಂಗೆ: ಆಗಸದೊಜಕಿ 

| ಪೆಜೆಯನಾಂತ ಗಗನಕೇಶಾ (ಸಾನಂಚ. ೧-೭೫), ಆಗಸದೊಣಜಕೆ 

|. ಮೇಲ್ಮಿನುಪೊಳ್ಳೊಜಕೆಯೊಳಗಾಳ್ವಲ್ಲಿಯ ಬೆಳ್ಡಾನರೆಗೆಯ್ದಿ (ಉದ್ಭದೇ. 

il ೨-೬೬). [ಆಗಸ + ತೊಜಕ್ಕಿ] 

| ಆಗಸಮಣಿ "ಆಗಸವಣಿ? ನೋ. 

| ಆಗಸವಕ್ಕಿ (ನಾ). ಉದ್ದವಾದ ಬಾಲವುಳ್ಳ ಒಂದು ಬಗೆಯ ಹಕ್ಕಿ : 

| “ಬಾನಡಿ ಟಟ್ಟಭ ಬೀವಂ ತಾನಾಗಸವಕ್ಕಿ ಖಂಜರೀಟಮೆನಿಕ್ಕುಂ? 

:  (ಕವಿಕಂ. ೬೨); “ಟೀವಮೆಂದುಂ ಆಗಸವಕ್ಕಿಯೆಂದುಂ ಖಂಜರೀಟಂ' 

(ಕಶಸಾ. ೬-೯೮). [ಅಗಸ * ಪಕ್ಕಿ] 

' ಆಗಸವಟ್ಟಿ (ನಾ). ಗಗನಮಾರ್ಗ; ಆಕಾಶಮಾರ್ಗ : ನವರತ್ನ 
ಖಚಿತ ಕಮೆಂಟು ಕನಕಮಯ ಕೋಟ ಸೂರ್ಯಪ್ರಕಾಶಂಗಳಿಂ 

- « ನೆಗೆದುವಾಗಸವಟ್ಟಿಗೆ (ಭಾವಚಿಂ. ೯-೫೩) ; ತ್ರಿಜಗವು ನೆಜಕಿದು 

ಬಂದುದು ನಿಮಿಷಕಾಗಸವಟ್ಟಿಯಲಿ ನಿಂದು ಸುರಪತಿಯ : ಬಹ ಬರವ 
ಸಾಜುತ್ತಿರಲ್‌ (ಸಾಳ್ವ ಭಾ.. ೨೧-೧೨). [ಆಗಸ ಬಟ್ಟಿ] 

ಆಗಸವಟ್ಟೆಗ (ನಾ). ಆಕಾಶದಲ್ಲಿ ಸಂಚರಿಸುವವನು; ಖೇಚರ; 
ದೇವತೆ “ಎಸೆವ ಬಿಡುಗಣ್ಣವರ್‌ ಟೋಳಿಯರ್‌ ತಿಳಿಯಲಾಗಸವಟ್ಟಿ 
ಗರು ಸಗ್ಗಿಗರು ಬರ್ದಿಲಕ್ಕಿದೆಯಾ ಪೆಸರು ಸಲ್ವದು ಸುರರ್ಗೆ ” (ಕತ 


| 
| 
| ೧೦) ; ಅಗಸವಟ್ಟಿಗರಾಯನಣುಗನುಂ ಸೋಗೆಮುಡಿಯ ಕಾಂತಾವತಿ 


ಯುಂ ಸಮವಾಗಿಯುದಯಗಿರಿಯೇಜಕದ ಶಶಿಕೋಹಿಣಿಯಂತೊಪ್ಪಿದರು 
(ಜ ಯ ಕಾ. ೧೩-೨೩) ; ಆ ಘಳಿಗೆಯೊಳಾಗಸನೇಗನೆಂದೆಂಬಾಗಸನಟ್ಟಿಗ 
ನಿಳಿದು... ಈ ಗರುವೆಯನು ಕಂಡನವನು ( 
[ಆಗಸನಟ್ಟಿ * -ಗೃ] 
ಆಗಸವಟ್ಟೆನೆಣ್‌ (ನಾ). ಆಕಾಶಮಾರ್ಗದಲ್ಲಿ ಸಂಚರಿಸುವ ಹೆಣ್ಣು: 
ಖೇಚರಿ; ಜೀವತಾಸ್ರ್ರೀ: ನಟ್ಟನಡುವೆಯೊಲೆದಾಡುತಿರ್ಸಾಗಸವಟ್ಟಿ 
ನೆಣ್ಗಳ ಸಟಟ (ಶ್ರೀಪಾಲ 1) [ಅಗಸವಟ್ಟಿ + ಪೆಣ್‌] 
ಆಗಸನಣಿ, ಆಗಸಮಣಿ (ನಾ). ಗಗೆನಮಣಿ ; ಸೂರ್ಯ: “ಪೊಳ್ತು 
| ಫೇಸಲಾಗಸವಣಿ ಸೆಗಳಿಗದಿರ . . . ಎನೆ ಸೂರ್ಯನಾಮಂ ? (ಶಬ್ದಮಂ. 
೧೫). ಆಗಸಮಣಿ: *ಆದಿತ್ಯನೊಳಾಗಸಮಣಿಯೆನಿಕ್ಕುಂ ೫ (ಕಶರ. 
[ಅಗಸೆ * ಮಣ್ಣಿ] 


ಶ್ರೀಪಾಲ. ೫-೧೮). 


೧೨). 

| ಆಗಸವಳೆಯ (ನಾ). ಆಕಾಶಮಂಡಲ; ಆಕಾಶವಲಯ : ಕಿಲ 

|. ಬಾಳ್ಗಳ ಗೊಂದಣ ಬೆಳ ಗುಗಳ ಬಳಗಂಗಳೊಳಾಗಸವಳಯಮೆಲ್ಲಂ 

| ಕುವಳಯಿತಮಾಗೆ ಬಂದು ತಾಗುವುದುಂ (ಶಾಂಶಿಪು. ೪-೨೬ ವ). 

| [ಅಗಸ + ವಳಯ (- ವಲಯ)) 

; ಆಗಸವೊಚ್ಚ, ಆಗಸಂಬೊಚ್ಚ (ನಾ). - ಆಗಸದೋಳೆ : ಬೆಟ್ಟುಂ 

ಗಾಡು, ಬಿಟ್ಟು ಗಾಡು; SE 0; ಆಗಸವೊಚ್ಚ ೦ (ಶಬ್ದಾನು. ೩೭೯ 
ಪ್ರಯೋ). ಆಗಸಂಬೊಚ್ಚ : ಮೇಲಿನ ಪ್ರಯೋಗವನ್ನು ನೋಡಿ. 

[ಆಗಸ 4 ಪೊಚ್ಚ್ಯ] 

ಆಗೆಸ್ಕರೆ (ನಾ). ೧. ಅಪರಾಧಿ; ದೊ € ಹಿ: ಲೋಗರ್‌ ಪೊಲ್ಲಮೆ 
ಗೆಯ್ದೊಡಮಾಗಸ್ಕರನಲ್ಲದಿರ್ಪ ತನ್ನೊಳ್‌ ಕೇಡಂ ಯೋಗಿಯವರ್ಗೊಡ 

ರಿಸಿದೊಡೆ ನೀಗಲ್ಯರಿದಪ್ಪ ದುಃಖಕಿರಲೆಡೆಯಪ್ಪಂ (ನೀತಿಮಂ. 11, ೨೬೩). 

| ೨. ಪಾಪಮಾಡಿದವನು ತದಾಗಸ್ಯರಂ ಕೋಟಪಾಪೌಘವಿಶೇಷಾ 

ವಾಸ್ತಿಯಂ ಮೇಣ್ಪಡೆಯನೆ ಸುಕೃತಕ್ಕಾದ ಬಲ್ಬೇನಘಕ್ಕಿ ಬ್ಲವೆ (ರಾಜಕೇ. 

[ಸಂ.] 

ಆಗಸ್ಸು (ನಾ). ೧. ಅಪರಾಧ; ಅಪ್ರಿಯವಾದ ಆಚರಣೆ: “ವಿಪ್ರಿಯಂ 
ಮಂತುವಾಗಸ್ಸುವಾವೇಳಿಕಮದಪರಾಧಮಕ್ಳು? (ಮಂಗರಾ. ೧೩೦-೧೭). 

| ೨. ಪಾಪ. (ಸಂ. ಆಗಸ) 


೧೪-೧೦). 


ಆಗಳ್‌ 


ಆಗಳ್‌ "ಆಗಡು' ನೋ. [rel 

ಆಗಳಿ (ನಾ). ಒಂದು ಊರಿನ ಹೆಸರು: ದುಗ್ಗಮಾರೆಜಕ ಅಪ್ಪೋ | 
ಕುವಳಾಲನಾಡು ಮೂ ನೂಣು ೦ ಗಂಗಣುಸಾಸಿರಮುಮಾಳೆ ಅವರಾ| | 
ಮಹಾದೇವಿ ಕಣಸ್ಸಿ ಅಬ್ಬೆ ಆಗಳಿ ಅಳೆ ಮದುರೆಗಿಯಾನೆಲ್ಲ ಸಮ್ಮಂಗೆ 
ಕೊಟ್ಟೋದು (ಎಕ. ೫, ಮುಳಬಾ. ೮೦-೩ ; 762). [1] 


| 
ಆಗಳಿಕೆ "ಆಗುಳಿಕೆ' ನೋ. _ 


5 


ಆಗಳಿಸು "ಆಗುಳಿಸು' ನೋ. | 
ಆಗಳು "ಆಗಡು? ನೋ. | 
ಆಗಾಂತರ (ನಾ). ಭವಿಷ್ಯತ್ಕಾಲದ ವಾರ್ತೆ, ಸಮಾಚಾರ (?): | 
ಎಂದಿಂತು ಚೆನ್ನ ಬಸವೇಶನಂದತಿಕರುಣದಿಂಬಾಗ ಸಿದ್ಧ ರಾಮೇ ಶಂಗೆ|10 
ಪೇಳ್ದನಿದು oS ಸುದ್ದಿ ನೀಂ ಸೊನ್ನಲಾಪುರಡೊಳ್ಳೆ ಕ್ಕ | 
ಸ್ಥಲದಲಿ ನಿಂದು ನಿಜಸುಖ ಸಮಾಧಿಯೊಳಿರೆನೆ ( ಚೆಬಪು. ೬4-೭೫). [?) | 
ಆಗಾಂತುಕೆ (ನಾ). - ಆಗಂತುಕ ೩: ಸಿದ್ಧಾಯ ಕಿಜುಕುಳ ಆಗಾಂ | | 
ತುಕವೊಳಗಾದ ಸಮಸ್ತಾಯಮನಾ ದೆ €ವರೆ ಸನ್ನಿಧಿಯಲು (ಎಕ. ೪1, i 
ಚಿಕ್ಕಮ. ೭೮-೩೯ ; 1185). [ಆ ಸೆಂ. ಆಗಂತುಕ) | 
ಆಗಾಡ (ನಾ). ಎಲ್ಲೆ; ಸೀಮೆ; ಮೇರೆ: ಸಮಸ್ತ ಗುಣಸಂಪನ್ನರಪ್ಪ 
ಶ್ರೀಮತ್ಸಮಸ್ತಾಗಾಡದ ಪನ್ನಾಯದ ಗುಗ್ಗರಿಯ ಮಾಚಿಸೆಟ್ಟಿಯ ಮಗಂ 
ಚಟ್ಟಿಯ್ಯನಾಯಕನುಂ (ಸೌಇಇ. 2೭1-1, ೧೪೯-೩ ; 1081). i 
[ಆ ಸಂ. ಅಫಾಟ] | | 
ಆಗಾಣಿ (ನಾ). ಒಂದು ಊರಿನ ಹೆಸರು: ಶ್ರೀಮತು ಗುರುತಂಮಂಣನು : [30 
ಅಗಾಣಿಯ ಬಯಿರವಗಉಡಗೆ ಕೊಟ ನೆತ್ತರಗೊಡಗಿಯ (ಎಕ. ೫, | 
ಮುಳಬಾ. ೮೭-೩ ; 1540). [2] | 
ಆಗಾತ್ಯ, ಆಗತ್ಯ (ನಾ). ಬಹಳ ನೋವು, ಹಿಂಸೆ, ತೊಂದರೆ! 
ಗಳುಂಟಾಗಿವೆಯೆಂದು ನಟಿಸುವುದು; ಸ್ವಲ್ಪವಾದ ಕಷ್ಟವನ್ನು] 
ಮಹತ್ತರವಾದದ್ದೆಂದು ಕೂಗಿಕೊಂಡು ಅವಾಂತರ ಮಾಡು'2 
ವುದು; ಪ್ರಾಣಬಿಡುತ್ತೇನೆಂದು ಹೆದರಿಸುವುದು (8): ಮೈ ಬೆಚ್ಚ, ! 
ಗಾಗುವುದಕ್ಕಿಲ್ಲ ಭಾರಿ ಜ್ವರ ಬಂದವರಂತೆ ಆಗಾತ್ಯಮಾಡಿ ಕೂಗಿಕೊಳ್ಳು | 
ತ್ತಾನೆ (ರೂಢಿ). ಆಗತ್ಯ : ಅವನಿಗೆ ತುಂಬ ಅಗತ್ಯ ಹೆಚ್ಚು, ಸ್ವಲ್ಪ ಜ್ವರ 


ಬಂದರೆ ಒರಲಿಕೊಳ್ಳುತ್ತಾನೆ (ರೂಡಿ). 

[?. 1 ತಮಿ. ಆಗಾತ್ತಿ; ತೆಲು. ಅಗಾತ್ಮ, ಅಕಾತ್ಮ, ಆಗಾಯಿತ್ತು, |30 
ಆಗಾಯಿತ್ಮ, ಆಘಾತ್ಮ, ಓಗಾತ್ಯ, ಓಗಾಯಿತ್ಕ KN ಉಗ್ರಸ್ವಭಾನ, | 
ಮೊಂಡುತನ, ಕೀಳುತನ) | 

ಆಗಾತ್ಯ ಗಾರ (ನಾ). ಆಗಾತ್ಯುವನ್ನು ಮಾಡುವವನು: ಆಗಾತ ಗಾರ 
ಚ ಬ್ರಹ್ಮೇತಿಗಾರ ಸಾಕ್ಷಿ (ಗಾದೆ). 

(ಆಗಾಕ್ಕ + -ಗಾರೆ(< -ಕಾಜ)) | 
ಅಗಾಧ (ನಾ). - ಅಗಾಧ (ದಕ. ಕ). [ಸಂ.] 
ಆಗಾಧಜಲ (ನಾ). ಬಹಳ ಆಳವಾದ ನೀರುಳ್ಳ ಮಡು, ಹಃ: 

ವರ. [ಆಗಾಧ * ಜಲ] 
ಆಗಾಮಿ (ಗು). ೧. ಬರಲಿರುವ ; ಮುಂದಿನ; ಭವಿಷ್ಯತ್ತಿನ : ಪರಶು | 
ರಾಮನಾಗಾಮಿಕಾರ್ಯಮನಜಕಿಸಿ ಕಳುಪಿದಂ (ಜಗವನಿ. ೮-೨೧); 40 
ಸಂಚಿತಾಗಾಮಿಗಳ ಕರ್ಮ ವಿರಿಂಚಿಜನಳನ ಭಜಿಸೆ ಕೆಡುವುವು (ಹಸಾರ. | 
೧೯-೧೬). (ನಾ). ೨. ಈ ಜನ್ಮದಲ್ಲಿ ಮಾಡುವ ಕರ್ಮ: *ಹಿಂದೆ ; 
ಮಾಡಿದ ಕರ್ಮಗಳಿಗೆ ಸಂಚಿತವೆಂತಲೂ ಮುಂದೆ ಮಾಡುವ ಕರ್ಮಗಳಿಗೆ | 
ಆಗಾಮಿಯೆಂತಲೂ ಹೆಸರು ? (ಹಸಾರ. ೩-೪ ಟೀಕು) ; ಹಿಂದಿನ ಜನ್ಮದ | 
ಕರ್ಮಗಳೆಲ್ಲವೂ ಪ್ರಾರಬ್ಧ, ಈ ಜನ್ಮದ ಕರ್ಮಗಳೆಲ್ಲವೂ ಆಗಾಮಿ ಎಂದು ;45 
ನಿರ್ಣಯವಾಗುತ್ತದೆ (ಹಿಂದಸಾ. ೧೭೬). [ಸಂ. ಆಗಾಮಿನ್‌] 


| 


35 


೫೭೫ 


ಆಗು 


1 


ಆಗಾಮಿಕೆ (ಗು). ೧. ಭವಿಷ್ಯತ್ತಿಗೆ ಸಂಬಂಧಿಸಿದ; ಮುಂದೆ ಬರಲಿ 
ರುವ: ಅಂತು ಭಾರದ್ವಾಜನಾಗಾಮಿಕ ಸಂಗ್ರಾಮರಂಗಕ್ಕೆ ಪಾತ್ರಂಗಳಂ 
ಸಮೆಯಿಸುವ ಸೂತ್ರಧಾರನ ಂತೆ (ಸಂಪಭಾ. ೨-೫೯ ವ). (ನಾ). 
೨. ಮುಂದೆ ಬರಬಹುದಾದ ಆದಾಯ: ಹಲಗೂರ ಸುಂಕ ಆಗಾ 
ಮಿಕ ಮಗ್ಗದೆಜಕೆ ಇವಂ (ವೆ. ಮೈಆರಿ. ೧೯೪೫, ೧೭-೯; ?)..' [ಸಂ.] 

ಆಗಾಮಿಕರ್ಮ (ನಾ). ಮುಂಡೆ ಮಾಡಲಿರುವ ಕರ್ಮ: ಹೆಣ್ಣಿನಾಸೆ 
ಉಳ್ಳನ್ನಕ್ಕರ ಆಗಾಮಿಕರ್ಮ ಬಿಡದು (ಅಖಂಡೇ. ೧೩೪-೧೧೧); ಆಗಾಮಿ 
ತನ್ನೇ ವ್ಯಕ್ತವಾಗಿ ಬೀಜದಲ್ಲಿ ವೃಕ್ಷ ಅಣಿಗಿರೋಪಾದೇಲಿ... ಆಗಾಮಿ 
ಕರ್ಮಯಿರುತ್ತದೆ (ಅಧ್ಯಾಮಾ. ೯೩). [ಆಗಾಮಿ + ಕರ್ಮ] 

ಆಗಾಮಿಕಾರ್ಯ (ನಾ). ಬರಲಿರುವ ಕೆಲಸ; ಭವಿಷ್ಯತ್ತಿನ 
ಕಾರ್ಯ: ಪುರೋಹಿತಂ... ರಾಮಕೃಷ್ಣರೆಂಬ ನಾಮಕರೆಣಂ ಮೊದ 
ಲಾಗೆ ಸಲವುಮನ್ವರ್ಥನಾಮವನಿಟ್ಟು ಆಗಾಮಿಕಾರ್ಯವನಆಂಪಿ ಪರಸಿ 
ಪೋಪುದುಂ (ಜಗನಿ. ೩-೨೬ ವ). [ಆಗಾಮಿ * ಕಾರ್ಯ] 

ಆಗಾರ (ನಾ). ೧. ಮನೆ; ವಾಸಸ್ಥಾನ : ಜಿನನಾಥಾಗಾರದೊಳರ್ಚನೆ 
ಯಿಂದಲ್ಲಿರ್ದ ಜಿನಪನಂ ಪೂಜಿಸಿ (ನೇಮಿಪು. ೭-೪೩) ; ಭೂರಮಣಿಯ 
ಶೃಂಗಾರಾಗಾರಮಿದೆನೆ (ಪುಸ್ಪಪು. ೯-೨೨). ೨. “ಸ್ಥಳ ೫ (ಗಂಗಾಮ. 
೨೩). (ಸಂ.] 

ಆಗಿಸು (ಕ್ರಿ). ೧. ಆಗುವಂತೆ ಮಾಡು; ಉಂಟುಮಾಡು ; ನೆರವೇ 
ರಿಸು: ಶ್ರೀವಿಜಯ ಪ್ರಭೂತ ಮುದಮಂ ತನಗಾಗಿಸಿದೊಂ ಕವೀಶ್ವರಂ 
(ಕವಿರಾ. ೨-೧೫೫) ; ಶ್ರೀಗೆ ಭುಜಶಿಖರಮಂ ನೆಲೆಯಾಗಿಸಿ ನೀಂ ನೆಲಸು 
(ಪಂಪಭಾ.೨-೧); ಪಿನಯಮನಾಗಿಸಲ್ಲೆ ಜಕಿ ಯದನ್ವಯುಮುಂ ಶ್ರುತಮುಂ 
* « * ಅಂತುಟಿ ವಲಂ (ಕಾದಂಪೂ. ೫೪೧); ಆಗುಳಿಕೆ ಸೀನು ತೇಗಿದನಾಗಿ 
ಸುಗುಂ ಗಳದೊಳಿರ್ದುದಾನವ್ಯಾನಂ (ಕಲ್ಯಾಕ. ೨-೧೭) ; ದೇವಾಧೀಶನೆ 
ಕಲ್ಲು ನಿನ್ನ ಹೃದಯಂ ತಾನೆಂಬುದಂ ರಾಕ್ಷಸರ್‌ ಭಾವಕ್ಕಾಗಿಸಿದರ್‌ ಗಡಾ 
ಖಡುಗದಿಂ ಪೊಯ್ಜಾಡಿ (ಮೈ ಸೂಮೆ. ೨-೬೩). ೨. ಮಾಡು ; ರಚಿಸು: 
ತಾವರೆಗಾವೊಳಾಗಿಸಿದ ಬಿಲ್ಲದಲರೆಳೆಯೇಜಕಸುತ್ತೆ (ರಾಜಕೇ, ೨-೧೭): 

[ಆಗ್ಕು * -ಇಸ್ಕು] 

ಆಗು, (ಕ್ರಿ). (ಕ್ರಿಯಾರೂಪಗಳು) ಅಕುಂ, ಅಕ್ಕು, ಅಕ್ಕುಂ, 
ಅಕ್ಕುಗುಂ, ಅಪ್ಪಂ, ಅಪ್ಪಳ್‌, ಅಪ್ಪುದು, ಅಪ್ಪೊಂ, ಅಪ್ಪೊನ್‌, 
ಅಪ್ಪೋನ್‌, ಅಪ್ಪೋರ್‌, ಅಹನು, ಅಹನೆ, ಅಹಳ್‌, ಅಹಾದು, 
ಅಹಿರಿ, ಅಹುದು ಆಕ್ಕು, ಆಗುಗುಂ, ಆಗುಗುಗುಂ, ಆದತ್ತು, 
ಆಯಿತು, ಆಯಿತ್ತು, ಆಯ್ತು, ಆಹುದು, ಆಹೋದು. (ಕೃದಂತ 
ರೂಪಗಳು) ಅಪ್ಪು, ಅಹ್ಮ, ಅಹಪ್ಪ, ಆಕ್ಸಿ, ಆಗಿ, ಆದ ಆಹ್ಮ. 
(ನಿಷೇಧ ರೂಪಗಳು) ಆಗ್ಕ ಆಗದು, ಆಗಲ್‌. (ಸತಿಸಪ್ತಮಾ 
ರೂಪಗಳು) ಆಗಲ್‌, ಆಗಲ್ಕು, ಆಗೆ. (ಪಕ್ಷಾರ್ಥಕ ರೂಪಗಳು) 
ಅಪ್ಪಡೆ, ಅಪ್ಪೊಡೆ, ಅಹರೆ, ಆದಡ್ಮೆ, ಆದಕ್ಕೆ, ಆದೊಡೈ, ಆದ್ರೈ. 
(ವಿಧ್ಯರ್ಥಕ ರೂಪಗಳು) ಅಕ್ಕೆ, ಆಕ್ಟಾ ಆಗುಗೆ. (ಕೃಲ್ಲಿಂಗ 

ಪಗಳು) ಆದುದು. (ಸಂಭಾವನಾ ರೂಪಗಳು ೧ ಇವು 

ಹೊಸಗನ್ನಡದಲ್ಲಿ ಮಾತ್ರ ಬಳಕೆಯಲ್ಲಿವೆ) ಆದಾತು, ಆದಾನು, 
ಆದಾರು, ಆದಾವು, ಆದಾಳು, ಆದೀತು, ಆದೀಯೆ, ಆದೀರಿ, 
ಆದೇನು, ಆದೇವು. ೧. ಹುಟ್ಟು; ಉಂಟಾಗು; ಸಂಭವಿಸು: 
“ಆಗು - ಪ್ರಾದುರ್ಭಾವೇ ? (ಶಮಧಾ); ವಿದ್ರುಮಾಧರ ಶಾಸ್ತ್ರಿಸೇನ 

ಮುನೀಶನಾಕ್ಕಿಎ ವೆಳ್ಗೊಳ ಆದ್ರಿ ಮೇಲಶನಾದಿವಿಟ್ಟಿ ಪುನರ್ಭವಕ್ಕೆ ಜಕೆ 

ಆಗಿ (ಎಕ. 11, ೩೧-೩ ; 650); ದುಷ್ಟ ನೊರ್ವನದಜ ಫಲಮಂ ತಿಂಬನಂ 
. ಕುಲ್ಷಯಮಾಗುಗುಂ (ಎಕ. ೪11, ನಗರ. ೯೦-೧೫ ; 897); 

ರಾಗಮಗುಂದಲೆಯುಂ ಪೊಂಪುಟಯುಮಾಯ್ತು (ಪಂಪಭಾ. ೯-೪) ; 


ಆಗ್ಕು 


ಜಾಬಯ್ಯಗೆ ತಾಮಾದರ್‌ ತನಯರ್‌' (ಎಕ. 11,೧೩೯-೪; 950); ನೀತಿಯ! 
ಸಕಲ ಲೋಕಕ್ಕಾಗಬೇಕೆಂದು ಪೇಳಿದ ಸೋಮಂ (ಸೋಮೇಶ. ೨) | 
ಪುಲಸ್ತ್ಯನಾ ಸರಸಿರುಹಗರ್ಭನ ಮಾನಸದಲವತರಿಸಿದನು ತನ್ಮುನಿಪ, 
ಗಾದನು ವಿಶ್ರವಸು ಬಳಿಕ (ತೊರರಾ. ೧-೮-೨೩). ೨. ಜರುಗು; ಚ 
ಪ್ರವರ್ತಿಸು: ಅಂತಾದೊಡೆ ಕರಮೊಳ್ಳಿತ್ತು (ಕುಸುಮಾ. ೬-೫೧ ವ); 

ಅವಾವನೊಬ್ಬ ತಪ್ಪಿ ಬಂದವನಾದ್ರೆ (ಸೌಇಇ. IX-ii, ೪೦೮-೩೫; Mu] ; 
ಆಶ್ರುತಾಯುಧ ಮಡಿದನಲ್ಲಿ ಮಹಾಸುರದ ರಣವಾಯ್ತು (ಕುವ್ಯಾದ್ರೋ. 
೧೦-೧೫); ಮೂವರು ಕಾಂತೆಯರಿಗಾದುದು ಕಣಾ ಸೀಮಂತ ಸೌರಂಭಾತಿ 
ಶಯದುಬ್ಬರದ ವಿಭವದಲಿ (ತೂರರಾ. ೧-೮-೫) ; ಜನರೇನು ಬಲ್ಲರು 


ಒಳಗಾಗೋ ಕೃತ್ಯವ (ಕೈಕವ. ೬೩-೩). ೩. ಬೆಳೆ; ವೃದ್ಧಿ ಹೊಂದು : 110 


ಆದ ಮುಳಿಸಿಂದಮೆಲ್ವಂ ತೇದುಂ ಕುಡಿಯಲ್ಕೈ ತಕ್ಕ 'ಔಗವನ ರುಧಿ ! 
ರಾಟ್ಟೊದಮನೆ ಕುಡಿದು ಮಾಣ್ಣ ವೃಕೋದರನೇನಾವ' ತೆಜದೊಳ ೦ 
ದೋಹಿಗನೇ (ಪಂಸಭಾ. ೧೨-೧೫೯) ; ದಿನದಿನಕಾದುದಖಿಳ್ಳೆಶ್ವರ್ಯ 
(ತೊರರಾ. ೧-೮-೨೯) ; ನನ್ನಹಾಗೆ ಆಗು ಮಗಳೇ (ಗಾದೆ). ೪. ಪಾಲಿಗೆ 
ಬರು; ಒದಗಿ ಬರು: 
ಯಿರವಾದುದೆ edd (abl ೫-೪೦); ಭಾಗನಾಲ್ಯ ರಲೆರಡು | 
ಭಾಗಂಗಳು ಸುಮಿತ್ರಾ ತರುಣಿಗಾದವು (ತೊರರಾ. ೧-೭-೫೮); ಕೋರ್ಟನ | 
ನಿರ್ಣಯದಂತೆ ಆ ಕೊಂ ನನಗಾಯ್ತು (ರೂಢಿ). ೫, ಪರಿಣಮಿಸು ; 
ಬದಲಾವಣೆ ಹೊಂದು: ಅಂಕದಶ್ವಗೋಪಾಳಕರೆಂಬರಾ ನಕುಳನು | 
ಸಹದೇವನುಮಾದರ್‌ (ಪಂಪಭಾ. ೯-೬) ; ಪ್ರಭಾವತಿಯುಂ . . ಆ! 
ದೊಳ್‌ ನೆಗಬ್ದು ಅಚ್ಛು ತಕಲ್ಪ ದೊಳ್‌ ಪ್ರತೀಂದ್ರನಾದೊಳ್‌ (ಚಾವುಂಪು. 
೨೯-೧೩) ; ಚರಿಪಾರೆಣ್ಣ ದ ಪಕ್ಷಿಗೊಂದು ಸಕಾ ಗಲ್‌ಫಲಂತೀವಿದಾ 
ಮರಗಳ್‌ ಪುಟ್ಟಿವೇ (ಸೋನ ಕ. ೨೬). ೬. ಇರು; ವರ್ತಿಸು: ಈ 
ದೊರೆಯ ಮಹಾ ಪ್ರಸಿದ್ಧಕವಿ ಪೋದರೊಳಿಲ್ಲಾದರೊಳಿಲ್ಲಪ್ಪರೊಳಿಲ್ಲ 
(ಅಜಿಪು. ೧೨-೩೩) ; ಕಬ್ಬೆಂಬಭಿಧಾನಂ ಕಾಲ್ಲ 
ಕಬ್ಬಿಂಗಂ... ಅಕ್ಕುಂ(ಧರ್ಮಾಮೃ.೧-೧೯೦) ಆಕರಮುಂ ವರ್ಣಮು 
Wed ಶುದ್ಧಾ ಕ್ಷರಕ್ಕೆ ನಾಮಂ (ಶಮದ. ೨) ; ನಿಮ್ಮ ಕೀಆಿಯಣ್ಣ 

. ಎಮ್ಮ ಪುರಕೆ ಬಂದಹನೆಯೆಂಬಾ ನುಡಿಯನು ಕೇಳಿ (ಪ್ರಭಂಜ. 
ಅವಳೀಗ ನಿನ್ನ ಮನನ ಸೂಜಕಿಗೊಳುವಂತೆ ರಂಜಿಸುತಹಳೆ | 


ಸ; 


ಎನ್ನೆ ಪಾಪಕರ್ಮನ ಕತದಿಂದಮಾ ನಿಮಗಮಿಸಾ | 15 


ಬ್ಬಿಂಗಂ ನೆಗಲ್ಹ ಮೆಲ್ವ |25 


(ಭರಚ, ೩೭-೯೩). ೭, ನೆರವೇರು; ಕೊನೆಗೊಳ್ಳು; ಈ ಡೇ ರು; [30 


ಮುಗಿ: ಸಯ್ತಾಯ್ತಜ್ಜನ ಮಾತು ನಮ್ಮ ಪಡೆಯಂ ಕಾವರಿನ್ನಾರೊ 
(ಪಂಪಭಾ. ೧೧-೫೨); ರಾಜಕೀರನೆ ನೀಂ ದಲೈದಿದ (Rd 
(ಉದ್ಭಟಿ. ೭-೧೧೬). ಲೆ, ಒಳಹೊಗು ; ಹಿಡಿಸು; ಹೊಂದಿಕೆಯಾಗು : 

ನೀನು ಚಿಕ್ಕವನಪ್ಪ ನಿನ್ನ ಅಂಗಿ ನನಗೆ ಅಗುವುದಿಲ್ಲ (ರೂಢಿ). ೯. ಒಪ್ಪ; 


ಸರಿಯಾಗ; ತಕ್ಕುಜಿನಿಸು: ಎನಗೆ ದೀಕ್ಷೆಯಂ ದಯೆಗೆಯ್ಯಿಮೆನೆ ಭಟಾ 35 


ರಕೆಂದರೆಮಗಂತು ದೀಕ್ಷೆಯಂ ಕುಡಲಾಗ ಮಗಣಿ (ವಡ್ಡಾರಾ. ಜಃ 
ಆಗದು ಸಮರಂ ಗುಣಯುತನಾಗು (ಗದಾಯು. ೩-೪೩) ; ನೀಂ ನಿನ್ನ 
ಕಣ್ಣ ಪಾಪೆಯನುನ್ನಶಿಯಿಂದಜಕಿಯದನಿತಲಸಿಂ ಬಳದ 
(ಧರ್ಮಾಮೃ. ೫-೧೮೭) ; ಇವು ವರ್ಣಾವೃತ್ತಿಗೆ ಸಲ್ವುವು ಸಂದುಂ 
ಪ್ರಾಸದೆಡೆಗೆ ಸಲ್ಲವು ಯಮಕವ್ಮ ವಹ ೈತಿಗಾಗವು (ಶಮದ. ೧೯) ; ತಲಿಗೆ 
ಕೊಂಡೆವು ಹಣವನಿನ್ನು ಬಟ ಡೀ ಟಾ ಟು (ಕುವ್ಯಾದ್ರೋ. ೨-೪೯). | 
ಪ್ರೀತಿಯಿರು ; ಜೀಕಾಗಿರು : ಆರ್ಚಿಸಿ ರಶ್ತೆಯಂ ಕಟ್ಟಲ್‌ ಆಗದ | 
ರಹಿತ ಮ ಮಾಡಿದ ಕುಟಲಂಗಳ್‌ ಕಿಡುಗುಂ (ie ೧೪-೬೬ 
ವ); ಕೊಂಡೊಯ್ದು ಕೊಲಿಸುವರ ಕೊಂಡಾಡುತಿರಬೇಕು ಕಂಡರಾಗದವನ 
ಹೊಗಳಬೇಕು (ಪುರಂದ. ೨-೭೭-೮) ; ಆಗದರ ಮನಮನಜಃ 
ಬೇಗಡೆ ತೊಲಗು (ಶಬ್ಧಾನು. ೫೮ ಪ್ರಯೋ) ; ಕಂಡರಾಗದವರು ಕೂಡಿ | 


೫೭೬ 


| 
[ 


40, 


| 


ಆಗ್ಗು 
ಕೊಂಡು ಉಂಡರೆಂತೆ (ಗಾದೆ). ೧೧. ತೀರು; ಸಾಧ್ಯವಾಗು : ನುಡಿ 
ಯಲಕ್ಕುಮೆ ಪೂಗಳ ಲೆಕ್ಕಮನೆಂದೆಯ್ದೆ ಕಾಮನೊಡ್ಡೋಲಗದೊಳ೯ 
ಮುಡಿಗೆಯಿಕ್ಕಿಯುಂ ಕೈಯನೆತ್ತಿ ಪೊಗಟ್ಟುಂ ತಣಿಯನೆ ಮದನನುಂ 
ಮಲ್ಲಿಗೆಯಂ (ಅದಿಪು. ೧೧-೧೦೯) ; ಪುಲಿಯ ಮಾಸೆಯ ನಂಜದುಯ್ಯಲ 
ನಾಡಲಪ್ಪು ದು (ಧರ್ಮಾಮೃ. ಯೋಗವೈದ್ಯರು ಬಂದು 
ಮಂತ್ರಿಸಿ ನಾಗವಿಷದಿಂ ಮಡಿದ ರಾಯನನಾಗದಯ್ಕೊ ೯ ನಮ್ಮ ಕೈಯ 
ಲೆನುತ್ತ ತೊಲಗಿದರು (ಬಸಪು. ೪೬-೨೩) ; ನಂದನ ಸರಸಿಜಭವನ 
ನಾತನಿನಾಗದಿಕೆ ಮುರಿದು ಮದನಮದಮರ್ದ್ಜನನ ಮಜಕಹೊಕ್ಕುದು 
(ತೊರರಾ. ೨-೩-೧೧) ; ಕೈಯ್ಯಲ್ಲಾಗದ್ದು ಮೈಯೆಲ್ಲ ಹರಕೊಂಡಿತು 
(ಗಾದೆ). ೧೨. ಸೇರಿರು; ಸಂಬಂಧವಿರು: ಆ ಕೂಸೆಂಬುದು ನಿಮ್ಮ 
ತಮ್ಮನಪ್ಪ ವಾಯುಭೂತಿಯಪ್ಪ ಜೀವಂ (ವಡ್ಡಾರಾ. ೧೦-೧) ; ಈತಂ 
ನಿನಗೇನಪ್ಪನದೇತಕ್ಕೀ ಬನಕೆ ಬಂದಿರೀರ್ವರ್‌ (ಉದ್ಭಟಿ. ೭-೨೫) ; ಬೆಳ 
ತನಕ ರಾಮಾಯಣ ಕೇಳಿ ಬೆಳಗಾಗ ರಾಮನಿಗೆ ಸೀತೆ ಏನಾಗಬೇಕು 
ಎಂದಂತೆ (ಗಾದೆ). ೧೩. (ಸ್ಥಿತಿಯನ್ನು) ಹೊಂದು; ಪಡೆ: ಏಟನೆಯಾ 
ನರಕದಾ ಪುಟು ಅಕು(ಕ್ಕು)ಂ (ಇಆ. ೫, ೯೦-೪ ; 570) ; ಪಂಚಮಹಾ 
ಪಾತಕನಕ್ಕುಂ (ಎಕ. ೪], ಕೊಪ್ಪ. ೩೭-೧೨, 675); ಇದೊನ್‌ ಕೆಡಿಸಿದೊನ್‌ 
ಪಣ್ಣುಮಹಾಪಾತಕನಕ್ಕು (ಎಕ. 111, ಮೈಸೂರು. ೫೫-೨೦ ; 
ಣಾಸಿಯಾ ಅಟ್‌ದಾನಾಕ್ಕು ಸ್ವಾಸ್ತಿ (ಎಕ. ೫, ಬೌರಿಂಗ್‌, ೮೯-೧೫; 820); 
ಸಿಂಧುಕ್ಷಿತಿಪಂ ತಾನೇನನಾದಂರಣದೊಳದನೆ ಫೋಗಾನುಮಪ್ಸಂ(ಸೆಂಸಭಾ. 
೧೧-೧೨೬) ; ಕನೀಂದ್ರಚೂಡಾಮಣಿಯ ಕವಿತ್ವಂ ತತ್ತ್ವಕ್ಕವಳಂಬನ 
ಮಾದುದು (ಸುಕುಮಾ. ೧-೪೧) ; ಧರಣಿಪತಿ ಮಜುಗಿದನು ಮಗನೇನಾ 
ದನೋ ಎನುತ (ಕುವ್ಯಾದ್ರೋ. ೫-೬೨). ೧೪. ದೊರಕು ; ಲಭಿಸು; 
ಪ್ರಾಪ್ತವಾಗು : ಸರಸ್ವತಿಯಂ ಸಾಧಿಸೆ ಸಂದ ಸಯ್ಪು ಸವಣಂಗಕ್ಕುಂ 
ಪೆಜಂಗಕ್ಕುಮೇ (ಶಾ೦ತಿಪು. ೧-೮); ಪುರೋಹಿತರ್ಗೆಂಟುತಿಂಗಳೊಳಗ 
ಪಾಯಮಕ್ಕುಗುಂ (ಲೋಕೋಪ. ೪-೬) ; ತಾನವಿವೇಕದಲುಪಾರ್ಜಿಸಿದ 
ದುಷ್ಕೃತ ಫಲವೆ ತನಗಾಯ್ತು (ಕುವ್ಯಾ ದ್ರೊ €. ೪-೩) ; ಆದನು ರಾಮ 
ನಿನಗೆ ಮಾತಿವು ಚೆನ್ನಾದವಿನ್ನೇನು (ಕುರಾಸಾಂ. ೨೬-೯೬) ; ಸಂತತಿ 
ಆಹೋದು ರಾಮಾಯಣವ ಕೇಳಲು (ಪುರಂದ. ೫-೧೩ ಉ); ಹೊದ್ದಿ 
ಪಾಂಡವರನೋಲೈಸಲಾದುದು ಭಾಗ್ಯ (ಜೈ ಮಿಭಾ. ೬-೪೭) ; ಗುರುಪಾದ 
ಕೆಜಗಿದರೆ ಶಿರಸು ತಾ ಮಣಿಯಕ್ಕು ಪರಿಣಾಮವಕ್ಕು ಪದವಕ್ಕು ಕೈಲಾಸ 
ನೆರೆಮನೆಯಕ್ಕು (ಸರ್ವಜ್ಞ. ೮೨); ಹಲವು ಬಗೆಯಿಂದ ತಿಳಿದು ಮಾಡಲು 
ಮಹಫಲವಾಹುದು (ಮೋಕ್ಷಪ್ರ.೧೬೮-೨೧). ೧೫. ನೆರವಾಗು; ಪ್ರಯೋ 
ಜನಕ್ಕೆ ಬರು : ಸುತನಿರ್ದೇಂ ಮುಖ್ಪಿನಲ್ಲಾಗದಾ (ಸೋಮೇಶ- ೧೬) ; 
ಈತನೆ ಕಾದಿ ಕೊಂದನೆಡರ್ಗೀತನೆ ತಾಂ ನಮಗಾದಂ(ಜೀವಸಂ.೫೯-೪೨); 
ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೆ ದೇವ (ಸರ್ವಜ್ಞ. ೧೯೦) ; 
ನಿನಗಾದುದಿಲ್ಲ ನಾ ನೀನೆನಗಾದೆ (ಗಿಳಿವಿಂ. ೫) ; ನೀನಾರಿಗಾದೆಯೋ ಎಲೆ 
ಮಾನವಾ (ಕಪಪು. ೪-೩೧). ೧೬. ನಿರ್ಮಾಣವಾಗು ; ರಚಿತವಾಗು : 
ಆ ಕಾರ್ಪಾಸಂ, ಬಾದರಂ-- ಈ ೨ ಹತ್ತಿಯಿಂದಾದ ಸೀರೆ? (ಹಲಾಯು.. 
೯೦-೩೯೬) ; “ಇಟ್ಟಿಗೆಯಲಾದ ಮನೆ ಪ್ರಾಸಾದವಕ್ಕು? (ಮಂಗರಾ. 
೫೭-೫) ; ಮಣ್ಣಿಂದ ಮತ್ತು ಏನೇನು ಆಗುತ್ತವೆ? (ಮುಂಬಯಿ. ೧-೧). 
೧೩. ದಕ್ಕು; ಉಳಿ; ಸ್ಥಿರವಾಗಿ ನಿಲ್ಲು: ಪುರಗಳ" ಪುಟ್ಟವೆ ನಿಂದು 
ದಿಲ್ಲ ದಶಕಂಠಂಗಾಯಿತೇ ಲಂಕೆ... . ಭಿಬ್ಬರ್ಗಾದುದೇ ಗೋಪುರಂ 
(ಸೋಮೇಶ. ೩೦). 

[ದೇ. ॥ ತಮಿ. ಮಲ, ಆಗು; ತುಳು. ಅಸಿ; ಕೊಡ. ಆಗ್‌; ತೆಲು. 
ಆಗು, ಅವು; ಕೊಲಾ, ಅನ್‌, ಆನ್‌ ; ನಾಯ್ಕಿ. ಅಂದ್‌ ; ಕುಣ. 
ಅವ; ಕುವಿ. ಆಯ್‌ಯಲಿ, ಅನೈ ; ಬ್ರಾಹೂಈ. ಆನ್ಸ್‌, ಅನ್ಸಿಂಗ್‌] 


೧-೧೬೯) ; 


740) ; ಬಾರೆ 


ಆಗ್ಕು 
ಆಗ್ಕು (ನಾ). ೧. ಆಗುವಿಕೆ; ಉಂಟಾಗುವಿಕೆ ; ನೆರವೇರುವಿಕೆ : 

ಎನ್ನೆತ್ಕಾಶ್ಚರ್ಯನೇ ಎನ್ನತಿಶಯಗುರುವೇ ಎನ್ನ ಚೈತನ್ಮದಾಗೇ ಎನ್ನ 
ಪ್ರಾಣೇಶ ಸಂಪಾಪುರದರಸ (ರಕ್ಷಾಶ. ೯೬) ; ಶರಣತತಿ ಹೋಹುದೇ ಎನ್ನ 
ಹರಣದ ಹೋಗು ಶರಣರ ಬರವೇ ಎನ್ನ ಹರಣದ ಬರವಿನಾಗು (ಬಸರ. 
೯-೧೮೪); ಜ್ಞಾನವಸಷ್ನಿಯ ಬಾಗು ಸಾರಾನೂನಭಕ್ತಿತ್ರಿತಯದಾಗು 
. «« ಶೈವಾಚಾರಸಂಪ್ರೀತಿ (ಬಸಪು. ೬೯). ೨. ಲಾಭ; ಜಯ: 
ಹಾಗಕ್ಕೆ ಹಾಗ ಗಳಿಸಿ ಆಗಾಯಿತ್ತೆಂದು ಉಣಲೊಲ್ಲದಿಪ್ಪ ಮರುಳೇ 
ಕೇಳು (ನಚಶಾ. 1, ೧೫೧); ಭಕ್ತಂಗೆ ಆಗೂ [ನಾಲಾಂ. ಆಗೆಯು] ಇಲ್ಲ 


ಚಾಗೆಯು ಇಲ್ಲ (ಚನ್ನವ. ೧೦೪-೨). ೩. ಅಭಿವೃದ್ಧಿ; ಏಳಿಗೆ : ನುಡಿಯ | 
ಆಗು ಸಾಗಿಗೆ ಪರಂಪರೆಗೆ ಅಡ್ಡಿ ಬಂದರೆ ಶಾಶ್ವತ ಮೂರ್ಛೆಯೊದಗ |0| 


ಬಹುದು (ಕನ್ನನು. 1, ೧೫೦). 
ಆಗುಮಾಡಿಸು-ನೆರವೇರುವಂತೆ ಮಾಡು : ಅದನ್ನು ಆಗುಮಾಡಿಸಿ 
ನನ್ನ ಮೊದಲ ಕಾದಂಬರಿಯನ್ನು ಪ್ರಕಟಸಿರುವ. .. ಮೂರ್ತಿಯವರಿಗೆ 
ನಾನು ಚಿರೆಯಣಿ (ಗೋಪುರ. ೪ ಮುನ್ನು). ಆಗುಮಾಡು -೧. ಒದಗಿಸು; 
ಹುಟ್ಟಿಸು; ಉಂಟುಮಾಡು : ಪರಶಿವನು ತನ್ನ ಲೀಲಾವಿನೋದಕ್ಕೆ 
ಸಕಲವೆಲ್ಲವನು ರೂಪಿಸಿ ಆಗುಮಾಡಿ ತೋಣಲು ಎಲ್ಲವು ಎನ್ನಿಂದಾಯಿತ್ತು 
ನಾ ಮಾಡಿದೆನೆಂದುಲಿವ ದೇಹಿಯನೇನೆಂಬೆನಯ್ಮ (ಚನ್ನವ. ೫೦-೧೦) ; 
ಅನುರೂಪರನಿನರಂ ಪಡೆದನುರಾಗಮನಾಗುಮಾಡಿ ಕನಸಿಂ ಕೂಡಲ್ಯನು 
ವಿಸುತಿರ್ದಪನೀಗಳ್‌ ಬಿನದಮನೊೆ ನೆಂದು ಪೇಟಕ್ತಿನಬ್ಮೋದ್ಭವನಾ 
(ಲೀಲಾವ. ೭-೯೮) ; ದೇವಿಯರಲಟಕ್ತಿಯಂ ಸಲಿಸಲಿಲ್ಲದ 'ವಸ್ತುವನಾಗು 
ಮಾಡಿ ನೀವೀವೊಲವಿಂದೆ ಫೂಣ್ಣಿರೆನೆ (ಜಗನಿ. ೧೩-೨೦) ; ಆಗುಮಾಡಿದ 
ಸುಕೃತವಂ ನೆಜಕಿ ಚೇಗೆಯಾಗಲು ಬಗೆದೆ ಶಿವಶಿವ (ಬಸಜು. ೨೪-೨೫). 
೨. ಸೃಷ್ಟಿಸು; ನಿರ್ಮಿಸು: ರಾಗ ಮಿಗೆ ಬ್ರಹ್ಮಾಂಡ ಕೋಟಯನಾಗು 
ಮಾಡುವನಲಸಿದರೆ ಮುನಿದಾಗ ನುಂಗುವುದೊಂದು ಲೀಲೆ (ಕುವ್ಯಾದ್ರೋ. 
೧೦-೩೮). ೩. ವಶಕ್ಕೆ ತೆಗೆದುಕೊಳ್ಳು ; ಸ್ವೀಕರಿಸು: ಹತ್ತಿಯ ಸುಂಕ 
ಮುಂತಾಗಿ ಏನುಳ ಸರ್ವಸ್ವಾಮ್ಯವನು ಅಗುಮಾಡಿಕೊಂಡು ವೀರಭದ್ರ 
ದೇವರ ಆಂಗರಂಗಭೋಗಕ್ಕೆ ಸಲುದು (ಮೈಆರಿ. ೧೯೪೬, ೧೮-೨೩ ; 
1468) ; ನಿಮಗೆ ಗು ತ್ತಿಗೆಗೆ ಕೊಟ್ಟಿವಾಗಿ... ಏನುಂಟಾದ ಸರ್ವ್ವ 
ಸ್ವಾಮ್ಯವನು ಆಗುಮಾಡಿ ಅನುಭವಿಸಿಕೊಂಡು ನೀಉ ತೆ ಜುವ ಸ್ರುತ್ರಿ 
ಯದ ಗುತ್ತಿಗೆ (ಮೈಆರಿ. ೧೯೪೬, ೨೯-೧೨ ; 1530) ; ಅಷ್ಟಭೋಗ ತೇಜಃ 
ಸ್ವಾಮ್ಯವನು ಆಗುಮಾಡಿಕೊಂಡು ದೇವತಾಸೇವೆ ಸತ್ರಥರ್ಮ ವನು 
ನಡೆಸಿಕೊಂಡು (ಎಕ. ೫11, ಶಿವಮೊ. ೨-೧೩೭; 1646). ೪. ನೆರ 
ವೇರಿಸು; ಕೈಗೂಡಿಸು; ಆಗುವಂತೆ ಮಾಡು: ಯಥಾಕ್ರಮವಾಗಿ 
ಮಜ್ಜನ ಭೋಜನಾದಿಗಳಂ ಆಗುಮಾಡಿ (ಸೌಗಂಧಿ. ೨೩-೧); ನನ್ನ 
ಕೆಲಸವನ್ನು ತಾವು ದಯನಿಟ್ಟು ಆಗುಮಾಡಿಕೊಡಬೇಕು (ರೂಢಿ). 
[ಆ ಅಗ್ಳು) 
ಆಗುಂಚೇಗಿ "ಆಗುಚೇಗೆ' ನೋ. 
ಆಗುಚೇಗೆ, ಆಗುಂಚೇಗಿ, ಆಗುಛೇಗೆ (ನಾ). ಆಗು ಹೋಗು; 
ಉತ್ಪತ್ತಿ ಅವಸಾನ (?); “(೧) ಆದಿಅಂತ್ಯ, (೨) ಸುಖದುಃಖ, 
(೩) ಹುಟ್ಟು ಬೆಳವಣಿಗೆ” (ಮೋಳಿಮಾ. ಕೋಶ) : ಜಗದ ಆಗುಚೇಗೆ 
ಯಲ್ಲಿ ಲೋಲನಾಗದೆ ಕಾಯಗುಣವ ಕರ್ಮದಿಂದ ಕಳೆದು ಜೀವಗುಣವ 
ಅಲವಿನಿಂದ ಮಣಿದು ಭಾವ ನಿರ್ಭಾವವಾದಲ್ಲಿ ನಿಃಕಳಂಕ ಮಲ್ಲಿ 
ಕಾರ್ಜುನ ತಾನು ತಾನೆ (ನೋಳಿಮಾ. ೨-೨). ಆಗುಂಚೇಗಿ : ಏಗೆಯ್ದೊಡ 
ಮೆಲ್ಲಿರ್ದೊಡಮೇಗಳ” ಸಾಹಸಮನೆಸಗಿದೊಡಮಧಿಕಮೆನಿಪ್ಪಾಗುಂಚೇಗಿ 
ಯುಮೆಂಬಿವು ಭೋಗಾದೃಸ್ಟಾನುಸಾರಿಯೆಂಬುದು ಪುಸಿಯೇ (ದಶಕು. 
೭-೧೧೫). ಆಗುಛೇಗೆ : ಕುಬಲಧ ರಸವಾದ ಮಾತಿನ ಮಾಲೆಯೇಕೆ 


೫೭೭ 


5 


15 
20 
25 
30 


40 


ಆಗುಳ್‌ 


| ಆಗುಛೀಗೆಯನಜ:ದು ಬೋಧಿಸಲೇಕೆ ( ಮನುಗುಂ. ೭೫) ; ಬೀಜವಳಿದು 
| ಚೆಳೆದು ಪುನರಪಿ ಬೀಜವಾದಂತೆ ಅದಜ ಆಗುಛೇಗೆಯನಜಾದಲ್ಲಿ ಇಷ್ಟ 
| ಪ್ರಾಣಯೋಗ ಕ್ರಿಯಾದ್ವೈತ (ಶಿವಮಂ. ೬೩) ; ಆಗುಛೇಗೆಯನಜಕಿಯದ 
1 ಹೋರಾಟ (ಪ್ರಭೋಗ. ೭೦) ; ನಡೆ ನುಡಿ ಶುದ್ಧಾತ್ಮಗೆ ಆಗುಛೇಗೆ 
| ಸೋಂಕಿದಲ್ಲಿ ವಂದನೆ ನಿಂದೆ ಬಂದಲ್ಲಿ ತನುವಿನ ಪ್ರಾಪ್ತಿ ಸಂಭವಿಸಿದಲ್ಲಿ 
| (ಅವರೇ. ೩೬). [ಆಗು + ಚೇಗೆ] 
' ಆಗುಛೇಗೆ "ಆಗುಚೇಗೆ ನೋ. 
| ಆಗುನುಡಿ (ನಾ). ಪೂಜ್ಯತೆಯನ್ನು ಸೂಚಿಸುವ ಮಾತು; ಗೌರವ 
| ಸೂಚಕವಾದ ಶಬ್ದ (?): “ಆಗುನುಡಿ ಭಗವತ್ತು ಭವತೆನಿಕು ಪೆಸರ 
ಕಡೆಯಾಗುನುಡಿ ದೇವಮಕ್ಕು? (ಮಂಗರಾ. ೨೭-೭). [ಆಗ್ಗು * ನುಡ್ಡಿ] 
ಗುವಳಿ (ನಾ). “(ಕೈಗಾರಿಕೆ, ಗಣಿಕೆಲಸ, ದುಡಿತ ಮೊದಲಾದು 
ವುಗಳಿಂದ ಬಂದ) ಉತ್ಪನ್ನ ಹುಟ್ಟುವಳಿ, ಆಗುವಳಿ” (೦೬೬೧೪೬. 
ಇಂಕನಿ). [ಆಗ್ಕು * -ವಳ್ಳಿ) 
ಗುವೆ (ನಾ). ಬಳಕೆ; ಉಪಯೋಗ (?) : ಹೇಮ ಬಣ್ಣವ ಕೂಡಿದ 
ದೆಸೆಯಿಂದ ಮರ್ತರುಗಳಿಗೆ ಆಗುವೆಗಳಿಗೆ ಈಡಾಯಿತ್ತು ( ಕೋಲಶಾಂ. 
೧೦). [ಆಗ್ಕು -ವೆ] 
ಆಗುಹ (ನಾ). ಆಗುವಿಕೆ; ಆಗುವುದು: ವಿಪರೀತಂ, ಪರಾಚೀನಂ - 
ಈ ೨ ಹಿಂದುಮುಂದಾಗುಹಂ (ಹಲಾಯು. ೧೨೫-೭೨) ; ತಳಮಳಗೆಂದು 
ಬೆಜಗಾಗುಹಂ (ಶಮದ. ನ. ಪರಿ. ೨).. [ಆಗ್ಗು * -ಹ್ಮ] 
ಆಗುಹೋಗು.(ನಾ). ೧. ಲಾಭ ನಷ್ಟ; ಜಯಾಪಜಯ : ಕಾಯದ 
ಮಾಯದ ಸಡಗರದಲ್ಲಿ ಹುಟ್ಟಿಸಿದಿರಿ ಎನ್ನ ಆಗುಹೋಗು ನಿಮ್ಮ ಲೀಲಾ 
ವಿನೋದ (ಬಸಹೆ. ೨೮೬); ಆಗಲದು ತಪ್ಪೇನು ಧರ್ಮಜನಾಗು 
ಹೋಗರ್ಜುನನ ಮೇಲೆ (ಕುವ್ಯಾಕ. ೧೫-೧೨); ಕೌರವನ ನೀಗಿದಳೆ ಜಯ 
ಲಕ್ಷ್ಮಿ ಪಾಂಡವರಾಗುಹೋಗ್ಲೇನಾಯ್ತು (ಕುವ್ಯಾಗ. ೪-೨೧). ೨. ಇಷ್ಟ 
ಪ್ರಾಪ್ತಿ ಮತ್ತು ಅನಿಷ್ಟ ನಿವೃತ್ತಿ: ಆಗುಹೋಗುಗಳು ನೆ ರಾಗ 
ಭೋಗಗಳು ಸರಾಗವಾಗಿಕ್ಕು ಶಿವನೊಲಿದಡಲ್ಲದಿರೆ ಹೋಗಿಕ್ಕು (ಸರ್ವಜ್ಞ. 
೨೪೬) ; ಕೇವಲ ಕ್ಷಣಿಕ ಸುಖಕ್ಕಾಗಿ ಮನುಷ್ಯನು ತನ್ನ ಆಗುಹೋಗು 
ಗಳನ್ನು ಹಾಳುಮಾಡಿಕೊಳ್ಳುತ್ತಾನೆಯೆ ? (ಗಾಳಿಗು. ೨೭). ೩. ಹುಟ್ಟು 
ಸಾವು: ಅಗುಹೋಗೆಂಬುವಿಲ್ಲದ ಗುರುವೆ (ಭಾವಚಿಂ.೪-೧). ೪. ಸಾಧ್ಯಾ 
ಸಾಧ್ಯತೆ: ಈ ಪ್ರಯತ್ನದ ಬಗ್ಗೆ ಆಗುಹೋಗುಗಳನ್ನು ಈಗಲೇ 
ಹೇಳುವಂತಿಲ್ಲ (ರೂಢಿ). [ಆಗ್ಕು* ಹೋಗ್ಯು (ಆ ಪೋಗ್ಕು)) 
ಆಗುಳ್‌, ಆಗುಳಿ (ನಾ). ತೂಕಡಿಕೆ, ನಿದ್ರೆ, ಅಸ್ವಸ್ಥತೆ, ಬೇಸರ 
ಮುಂತಾದುವುಗಳಲ್ಲಿ "ಆ? ಎಂದು ಅಗಲವಾಗಿ ಬಾಯಿ ಬಿಚ್ಚಿ 
ಮತ್ತೆ ಮುಚ್ಚಿ ಕೊಳ್ಳುವ ಒಂದು ಬಗೆಯ ಕ್ರಿಯೆ; ಆಗುಳಿಸು 
ವುದು: ವನಿತಾಸೇವನೆ ರೂಕ್ಷಮಕ್ಕೆ ಪಸಿವಾಗುರ್ಜ್‌[ಳ್‌ ಚಿಂತೆ ವಿಣ್ಮೂತ್ರ 
ವೇಗ ನಿರೋಧಂ ಶ್ರಮಮತ್ಮಜೀರ್ಣಮಿವಜ೨ಂ ಕಾರ್ಗಾಲದೊಳ್‌ 
ಮಾರುತಂ ಜನಿಯಿಕ್ಕುಂ (ಲೋಕೋಪ. ೯-೪). ಆಗುಳಿ : ವಿಭೂಷಣಂ ` 
ಗಳೊಳ್‌ ತೀಡುವ ರ ಶ್ಮಿಗ ಳ್‌ ಮಸುಳ್ಹುವಾಗುಳಿಯಾಯ್ತಿನಿತುಬ್ಬೆಗಂ 
ನೊಗಂ ಬಾಡಿ ತಗುಳ್ಳು ಸೂಚಿಸಿದುದಾ ದಿನಿಜಂಗವಸಾನಕಾಲಮಂ 
(ಆದಿಪು. ೩-೩) ; ನಳಿನದಳನಯನೆ ತನಗಾಗುಳಿವರೆ ಕರತಳದೆ ವದನಮಂ 
ಮುಚ್ಚುತುಂ (ಕಾದಂಉ. ೧೨೮) ; ತನು ಬಡವಪ್ಪ ತೂಂಕಡಿಸುವಾಗುಳಿ 
ಪುಟ್ಟ ಕನಲ್ಲೊನಲ್ಲು ಸುಯ್‌ ಜನಿಯಿಸುವಂಥಿ) ಕೊಮ್ಮಡರ್ವ ಪೊಂಗಿ 
ಬಸಿ ಬಿಗಿದನ್ಶ ಗರ್ಭಿಣೀಜನದ ವಿಕಾರಮಾ ಸತಿಯೊಳಾಗವೆ (ಪುಷ್ಪಪು. 


| ಆ 
| 


| 
| 


೯-೧೧೭). 
[ದೇ. ॥ ಶಮಿ. ಮಲ. ಆವಿ; ತುಳು. ಅವಲು; ತೆಲು. 
ಆವಲಿಂತ; ಪರ್ಜಿ. ಅಂಕುರ್‌, ಆವ್ರುಡ್‌, ಆಕುಬ್‌] 
37 


ಆಗುಳೆ 


ಆಗುಳ (ನಾ). ಐದು ಕೊಳಗ ಬೀಜವರಿಯುಳ್ಳ ನೆಲ(?) : ಶ್ರೀಮನು | 
ಪರದೇಶಿ ಆರಾಧ್ಮ ಮಾನ್ಯದ ಹೊಲ ಆಗುಳಯಿ * ಯಾ ಧರ್ಮವ | 
ಆರು ನಡೆಸಿದ x * ೬ ಯಿಸ್ತೀ ಶಿವಗೋದಾನ ಮಾಡಿದ ಫಲ (ಎಕ. 21], ! 
[ಆ ಅಯ್ದುಳ) 
ಆಗುಳದು (ನಾ). ಗುಳ್ಳದ ಜಾತಿಯ ಗಿಡ: ಬಿಳಿಯ ಸಾಸವೆ ತಗರ | 5 


| 

i 

| 

ಪಾವಗ. ೩೨-೨; ?), | 
| 

ಕೋಡು ಆನೆಯ ದಂತ ತಲೆಯ ನವಿರುಂ ಬೇವಿನಯೆಲೆ ಕಹಿ ಆಗುಳದು | 
| 

| 

| 

| 


ಯಿವಂ ಸಮಂಗೊಂಡು ಕೂಸಿಂಗೆ ಧೂಪವಿಕ್ಳು ವದು (ಬಾಲಚಿ.೧೨೬). [2] 

ಆಗುಳಿ "ಆಗುಳ್‌' ನೋ. 

ಆಗುಳಿಕೆ, ಆಕಳಿಕೆ, ಆಕುಳಿಕೆ, ಆಗಳಿಕೆ, ಆಗುಳಿಕ್ಕೆ, ಆಗುಳಿರ್ಕೆ 
(ನಾ). ಎ ಆಗುಳ್‌: “ಜೃಂಭಃ, ಜೃಂಭಣಃ ಈ ೨ ಆಗುಳಿಕೆಯ 
ಪೆಸರು ? (ನಾಚಿರಾ. ೯೮) ; ಅಲಸಿಕೆ ಮೆಯ್ಲಾದುದು ಕಣ್ಮಲರ್‌: ಮರಲ್ಲೆ 
ಸೆದುವೊದವಿತಾಗುಳಿಕೆ (ಕಾದ ೦ ಪೂ. ೩೮೧) ; ಆಗುಳಿಕೆ ತೇಗು ಸೀನಿದ 
ನಾಗಿಸುಗುಂ (ಕಲ್ಯಾಕಾ, ೨-೧೬); ಲಿಂಗಪ್ರಸಾದಕ್ಕೆ ಬಾಯಂ ಬಿಡುವ 
ನಿಂತೆಂದು ತೋರ್ಪಂದದಿಂ ಹರಿಣಾಕ್ಷಿಗಾಗುಳಿಕೆಯಾದುದು (ಪದ್ಮರಾ. 
೨-೪೧). ಆಕಳಿಕೆ: ಸುತನ ಬರವಿಗೆ ಬಾಯ್ದೆಜಕಿವ ತೆಜದಿ ಪರಮಸತಿ|15 
ಗಾಕಳಿಕೆ ಬಂದುದು (ಬಸಪು. ೩-೨); ಹೆದರಿಕೆಯೊಡನೆ ಕೂಡಿದ ಬಾಯಿ 
ಯಿಂದ ಯುಕ್ತನಾಗಿ ಕಣ್ಣಿನಲ್ಲಿ ನೀರು ಸುರಿಯುತ್ತ, ಆಕಳಿಕೆಗೂಡಿ ಮೈ 
ಹುರುಕುಳಿಸಿ. . . ಧ್ವನಿ ಭಾರವಾಗಿ ಇರುವುದೇ ಜ್ವರನೆನಿಸಿಕೊಂಬುದು' 
(ಸಕವೈ. ೬೨); ಅಜ್ಜಿಗೆ ಮೊಮ್ಮಗ ಆಕಳಿಕೆ ಕಲಿಸಿದನಂತೆ (ಗಾದೆ). 
ಆಳುಳಿಕೆ : ಗಗನವ ತುಡುಕುವಾಕು [ಪಾಠಾಂ. ಗು]ಳಿಕೆಗಳ ಮೊರಹಿನ |20 
ಮಿಡುಕುಗಳ ನಾಯ್‌ ನೂಕಿದುವು ಹಾಸದ ವಿಳಾಸದಲಿ (ಕುವ್ಯಾಅ.| | 
೧೪-೨೦); ಬಿಗಿದ ನಿದ್ರೆಯ ವದನದಾಕು [ಪಾಠಾಂ. ಗು]ಳಿಕೆಗಳ (ತೊರರಾ. | 
೬-೨೬-೩೪). ಆಗಳಿಕೆ: ತೇಗು ಬಿಕ್ಕುಳು ಸೀನು ಉದುಗರವಾಗಳಿಕೆ 
ಯಾಲಸ್ಕ ಕೆಮ್ಮುಗಳೋಗಡಿಳೆ ಮದ ನಿದ್ರೆ ತೂಕಡು ಕನಸು ಕಳವಳಿಕೆ 
ಆಗುಹೋಗೆಂದೆಂಬ ಗೊಡವೆಯ ನೀಗಿ (ಪ್ರಭುಲೀ. ೧೮-೭). ಆಗುಳಿಕ್ಕೆ: |25 
ಆಗಳುಂ ಮಾರ್ದ ಕಣ್ಬಿಡುನೀರ್‌ ಮೆಯ್ಮುರಿವಾಗುಳಿಕ್ಕೆಗಳಿವೇ ದುಷ್ಕರ್ಮ 
ಬಂಧಂ (ರತ್ನಾಶ. ೧೧೩). ಆಗುಳಿರ್ಕೆ : ಅಲಸಿಕೆಯಾಗಳುಂ ಕೆಳದಿ 
ಯಂತಿಕೆ ಪೊರ್ದಿದುದಾಗುಳಿರ್ಕೆಯುಂ ತೊಲಗದು (ಬಾಧಪು. ೪-೨೯). 

[ಅಗುಳಿ + -ಇಕೆ] 

ಆಗುಳಿಕ್ಕೆ "ಆಗುಳಿಕೆ? ನೋ. 

ಆಗುಳಿರ್ಕೆ "ಆಗುಳಿಕೆ? ನೋ. 

ಆಗುಳಿಸು, ಆಕಳಿಸ್ತು, ಆಕುಳಿಸು, ಆಗಳಿಸು, ಆವಳಿಸು (ಕ್ರಿ). 
ನಿಜ್ರೆಯಿಂದಲೋ ಬೇಸರದಿಂದಲೋ ಅಸ್ವಸ್ಥತೆಯಿಂದಲೋ "ಆ? 
ಯೆಂದು ಬಾಯಿಬಿಡು : ಮಾತಾಸಿತೃಯುಗಳಂಗಳ್‌ ಸೀಂತುಮಾಗುಳಿ 
ಸಿಯುಂ ಪರಾಸುಗಳಾಗೆ (ಆದಿಪು. ೫-೪೧ ವ); ಯುಗಳಂಗಳ್ಬುಟ್ಟಿ 35 
ಸೀಂತಾಗುಳಿಸಿ ನಿತೃಯುಗಂ ಸತ್ತು (ಪಂರಾಮಾ. ೧-೭೭) ; ಐವಾಯ 
ಹುಲಿ ಆಗುಳಿಸುತ್ತಿಪ್ಸುದು (ಅವಚಂ. ೧೦೫-೪೭೯) ; ಬಂದುದು ಮೂರಿ 
ವಿಡುತುಂ ತಿರುಗುತ್ತುವಾಗುಳಿಸುತುಂ ರೌದ್ರಜ್ವರಂ (ಜಗವಿ. ೧೮-೧೩) ; 
ಕೃತವರ್ಮನೊಲೆದಾಗುಳಿಸಿ ತೂಳಡಿಸಿದನು ತೆಗೆದುದು ನಿದ್ರೆ ತನುಮನವ 
(ಕುವ್ಯಾಗ. ೯-೩). ಆಕೆಳಿಸು, : ಎರಡು ಬಾರಿ ಯಶೋದೆ ಆಕಳಿಸಿದಳು | 40 
(ವಾತ್ಸಲ್ಯ. ೭); ಮತ್ತೊಬ್ಬರು ಆಕಳಿಸುವುದನ್ನು ಕಂಡಾಗ ನಾವೂ ಆಕಳಿಸಿ 
ಬಿಡುತ್ತೇನೆ (ಶಿಕ್ಷದ. ೨೩). ಆಕುಳಿಸು : ಭರದ ನಿದ್ರೆಯಲಾಕು[ಪಾತಾಂ. 
ಗು]ಳಿಸಿ ಮೈಮುರಿದು ಕೈಕಾಲುಗಳ ನಿಗುರಿಸೆ (ತೊರರಾ. ೬-೨೬-೩೯). | 
ಆಗಳಿಸು : ಚಿಂತಿಸುತಿರ್ಪಾಗಳಚ್ಚು ತನಾಗಳಿಸೆ (ಧರ್ಮಸ. ೫-೨೦ ವ); | 
ಆಗಳಿಸುತ ಕಣ್ಣ ತೀಡಿಕೊಳುತ (ಭರಚ. ೧೦-೮೮) ; ನೀಡಿ ನಗುವ ತಲೆ |45 
ಯಾಗಳಿಸುವ ತಲೆ ಕೂಡೆ ಬೊಬ್ಬಿಡುವ ತಲೆಗಳು (ಮೋಳಿಫು. ೪-೧೬೩). 


10 


ದ ದ 


೫೭೮ 


ಆಗ್ರ 


ಆವಳಿಸು : ಅವಳಿಸುವಾಗ ಯಶೋದಾದೇವಿಗೆ ದೇವ ತನ್ನೊಳಗೆ 
ಹುದುಗಿದ್ದ ಭುವನವೆಲ್ಲವ ತೋಜಂದುದಿಲ್ಲವೇ (ಲಕ್ಷ್ಮೀ ಶೋ. ೪೩). 
[ಆಗುಳ್‌ + ಇಇಸ್ಕು. / ತೆಲು. ಆವಲಿಂಚು, ಆವುಲಿಂಚು] 

ಆಗೇರ (ನಾ). ಉಪ್ಪುಮಾಡುವವನು ; ಉಪ್ಪಲಿಗ; ಉಪ್ಪಾರ: 
ಆಗರವೆಂದರೆ ಉಪ್ಪಿನ ಕಣ ; ಇದರಿಂದ ಆಗೇರರೆಂದರೆ ಉಪ್ಪ್ಪಮಾಡು 
ವವರು. ಜತೆಗೆ ತಾಡವೋಲೆಯ ಛತ್ತರಿಗೆ ಮಾಡಿ ಮಾರುವವರು (ಕಭಾಗೆ. 
೨೨೧) ; ಇದಿರಿನ ಹಿತ್ತಲದಲ್ಲಿನ ಗುಡಿಸಲೊಳಗೆ ಆಗೇರ ಎಂಕೂನ ಗಾಡಿಗ 
ತನ ಸುರುವಾಗಿತ್ತು (ಮೂರುದಾ. ೨೩೯). 

[+ ಹಂ. ಮರಾ. ಆಗರೀ] 

ಆಗ್ಗಡಿ (ನಾ). ಒಂದು ಊರಿನ ಹೆಸರು (?): ಅರಟ್ಟಗತಳರ ಕೂಡ 
ಲೂರ ವೃತ್ತಿನೊಕ್ಳಿ ಊರೊಳೆ ಆಗ್ಗಡಿ ಕಳೊಸ ಕೊಟ್ಟ ನೆಲ ತೆನೆನ್ನಕ 
ಕಾಡೆಜುಕು ಸಾಕ್ಷಿ (ಮೈಆರಿ. ೧೯೧೬, ೧೩-೭; ಸು. 770). [?) 

ಆಗ್ಲೆ "ಆಗಡು' ನೋ. 

ಆಗ್ನೀಧ್ರ (ನಾ). ೧. ಯಜ್ಞ ಯಾಗಾದಿಗಳಲ್ಲಿ ಅಗ್ನಿಯನ್ನು ಪುಟ 
ಗೊಳಿಸಿ ಅದು ಆರಿಹೋಗದಂತೆ ನೋಡಿಕೊಳ್ಳುವವನು : ವ್ಯಾಸ 
ಕಶ್ಮಪ ವಿಶ್ವಾಮಿತ್ರ ಭಾರದ್ವಾಜ ಬ್ರಹ್ಮಾಧ್ವರ್ಯ್ಯಾಗ್ನೀದ್ರ ಮೈತ್ರಾ 

ಬ್ರಹ್ಮ ಧೈರ್ಯಾಗ್ನಿಹೋತ್ರ] ವರುಣಾಗ್ನಿ ಪರಿಚಾರಕೋದ್ಗಾತೃ 
ನೇತೃ ಹೋತೃ ಜಮದಗ್ನ್ಮಾದಿಗಳಪ್ಪ ಷೋಡಶರ್ತ್ವಿಜರ್ಕಳಿಂ ಬೇಳ 
ಲ್ವೇಟ್ದು (ಪಂಸಭಾ. ೬-೩೩ ವ). ೨, ಯಜ್ಞದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ 
ಗೊಳಿಸುವ ಸ್ಥಳ. [ಸಂ.] 

ಆಗ್ನೇಯ (ಗು). ೧. ಅಗ್ನಿಗೆ ಸಂಬಂಧಿಸಿದ. (ನಾ). ೨. ಅಗ್ನಿ 
ದಿಕ್ಕು; ಪೂರ್ವಕ್ಕೂ ದಕ್ಷಿಣಕ್ಕೂ ನಡುವೆ ಇರುವ ದಿಕ್ಕು: ರಾಜ 
ಗೃಹಂಗಳಂ ಕಟ್ಟುವೊಡೆ ಮೂಡಲಾದಿಯಾಗಿ ಮೂಡಲ್‌ ಮಜ್ಜನದ 
ಮನೆ ಆಗ್ನೇಯದಲ್ಲಿ ಬಾಣಸಿನ ಮನೆ (ಲೋ ಕೊ ಸ. ೩-೧೮ ಟೀಕೆ). 

[ಸಂ.) 

ಆಗ್ನೇಯಸ್ನಾನ (ನಾ). ಐದು ಬಗೆಯ ಸ್ನಾನಗಳಲ್ಲಿ ಒಂದು ; 
ಮಂತ್ರಪೂತವಾದ ಭಸ್ಮವನ್ನು ಮೈಗೆಲ್ಲಾ ಹಚ್ಚಿ ಕೊಳ್ಳುವ ಸ್ನಾನ: 
ದಿವ್ಯಸ್ನಾನ ವಾರುಣಸ್ನಾನ ವಾಯುವ್ಮಸ್ಥಾನ ಮಾನಸಸ್ನಾನ ಮತ್ತು 
ಅಗ್ನೇಯಸ್ನಾನಪೆಂದು ಪಂಚವಿಧ ಸ್ಥಾನಂಗಳೊಳಗೆ (ವಿವೇಕ. ೧೪೫); 
ಭಸ್ಮಸ್ನಾನಮಂ ಮಾಡಲು ಅದು ಆಗ್ನೇಯಸ್ನಾ ನವೆನಿಸುವುದು (ಸೌಗಂಧಿ. 
೩೮೨-೩) ; ಜಲಾದಿಸ್ನಾನಗಳಿಗಿಂತಲೂ ಭಸ್ಮದಿಂದ ಮಾಡಲ್ಪಟ್ಟ ಸ್ನಾನನೇ 
ಉತ್ತಮವಾದುದು. ಇದಕ್ಕೆ ಅಗ್ನೇಯಸ್ನ್ನಾನನೆಂದು ಹೆಸರು (ಅಷ್ಟಾವಿ.೪). 

[ಆಗ್ನೇಯ + ಸ್ನಾನ] 

ಆಗ್ನೇಯಾಸ್ತ್ರ (ನಾ). ಅಗ್ನಿಮಂತ್ರದಿಂದ ಅಭಿಮಂತ್ರಿಸಿ ಬಿಡುವ 
ಬಾಣ: ಬತ್ತಳಿಕೆಯಿಂದುಗಿದು ಹೂಡಿ ವಿಯತ್ತಳಕೆ ಹಾಯ್ದಿದನು 
ಕರ್ಬೊಗೆ ಸುತ್ತಿ ದಳ್ಳುರಿ ಸುಳಿದುದಾಗ್ನೇಯಾಸ್ತ್ರಧಾರೆಯಲಿ (ಕುವ್ಯಾಆ. 

[ಆಗ್ನೇಯ * ಅಸ್ತ್ರ] 

ಆಗ್ನೇಯಿ (ನಾ). ೧. ಅಗ್ನಿಯ ಹೆಂಡತಿ; ಸ್ವಾಹಾದೇವಿ: “ಆಗ್ನೇಯಾ, 
ಸ್ವಾಹಾ (ಕಥ್ಯತೇ) - ಈ ೨ ಅಗ್ನಿಯ ಸ್ತ್ರೀ” (ಹಲಾಯು. ೧೨-೬೬). 
೨. ಆಗ್ನೇಯ ದಿಕ್ಕು. ೩. ಪಕ್ಷದ ಮೊದಲ ತಿಥಿ; ಪಾಡ್ಯಮಿ. 

[ಸಂ."ಅಗ್ನೇಯಾ]] 

ಆಗ್ಯೆ "ಆಗಡು' ನೋ. 

ಆಗ್ರ (ನಾ). ೧. ಮನೆ. "ಒಳಾಗ್ರ? ಪರಾ. (8). ೨. ಸುತ್ತು 
ಮುತ್ತಿನ ಪ್ರದೇಶ: ಜಾನಕಮ್ಮನ ಮದುವೆ ವಿಜೃಂಭಣೆ ಹೊಗಳುವು 
ದಕ್ಕೆ ಹತ್ತು ಬಾಯಿ ಸಾಲದು. ಇನ್ನೂ ಇಷ್ಟು ವರುಷಗಳಾದರೂ ಈ 


ಆಗ್ಭದ ಜನನೆಲ್ಲಾ ಕೊಂಡಾಡುತಾ ಇದೆ (ಅದೂಟ. ೪೭). (1) 


[ಪಾಠಾಂ. 


೭-೪೩). 


ಆಗ್ರಹ 
ಆಗ್ರಹ (ನಾ). ೧. ಹಿಡಿಯುವುದು ; ತೆಗೆದುಕೊಳ್ಳುವುದು: ಕಂತು | 
ಶರೆಭವ[ನ]ನಾ ಪ್ರಿ ಪ್ರಿಯೆಕಾಂತಾ ಭ್ರೂನಿಭ್ರಮಗ್ರೆಹಾಗ್ರ ನ ಭ್ರಾಂತಿ 
ಸದುಪಶಾಂತಮನಂ ಶಂತನುಗಿತ್ತಂ ಸಮಸ್ತರಾಜೃಶ್ರಿ ಟು (ಹಂಪಭಾ. 
೧-೬೬). ೨. ಮೇಲೆಬೀಳುವುದು; ಆ ಕ್ರ bg ಣ. &. ಹಟ; ತ 
ಒತ್ತಾಯ : ನಿಮ್ಮಾಗ್ರಹದಿಂದಂ ನಿಜಸಿಸಿದ ಪದಾರ್ಥಂ ಸುಖ ದುಃಖ 
ಹರ್ಷ SENS ವಿಜ್ಞ್ಞಾನಸಂತಾನಮಾದುದಲ್ಲದೆ 
ತದ್ವ್ಯೃತಿರಿಕ್ತಂ ಜೀವನೆಂಬುದಿಲ್ಲ (ಶಾಂತಿಪು. ೮-೧೪೨ ವ). ೪. ಆಸಕ್ತಿ; 
ನಿಶ್ವಾಸ: ಇವರ್‌ ನಮ್ಮನತ್ಯಾಗ್ರಹದಿಂ ಶಿಕ್ಷಿಸಿ ಸಾ ಕ್ಷರಿಕರೆಂ 
RA ಡೆ ನಮ್ಮೊಲ್ಲದುದಾವುದೆಂದು (ಸುಕುಮಾ. ೨-೫೫ ವ); ಒಂದು 
ಪ್ರಸ್ತಾ ನದೊಳರಸಂ ನೊಳಂಬೇಶ್ವರ ದೇವರ ನೋಟ ಬತ್ಯಾಗ್ರುಹದಿಂ 
ಡೇವಾಲಚಕ್ತ ವನ್ನು (ಸೌಇಇ. 1-1, ೧೨೮-೨೭ ; 1065). ೫. ಶಕ್ತಿ 
ಸಾಮರ್ಥ್ಯ ; ಧೈರ್ಯ. ೬. ಕೋಪ; ಸಿಟ್ಟು : ಉತ್ತರ ಗೋಗ್ರ ಜಾ 
ಸಿರಿದುಮಾಗ್ರಹಮಂ ಮನದೊಳ್‌ ತಗುಳ್ಳೈ ಂಪಭಾ. ೮೨೯೨); 
ಕಕ್ಕಯ್ಯುಂಗಳಾಗ್ರಹವಡಸಿ ತದ್ದೊ ೀಹಿಯನುಜದೆ ಸಬಳದಿನಿಆರಿದು! 
ತೆಗೆದು (ae ೫೭-೨೯). 15 
ಆಗ್ರಹಂಬೆರಸು - ಕೋಪದಿಂದ ಕೂಡಿ: ಸಿರಿದುಮಾಗ್ರ ಹಂಬೆರಸು | 
ಗೋಗ್ರ ಹಣಪ್ರ ಪಂಚಮನೆ ನಿಶ್ಚಯಿಸಿ (ಸಂಪಭಾ. ೮-೮೯ ವು ಆಗ್ರಹ 
ಮಾಗು = ಆಸಕ್ತಿಯುಂಟಾಗು ; ಆಸೆಯಾಗು: ಭವತ್ರತಾಪ 
ಕಥೆಯಂ... ಕೇಳ್ವಾಗ್ರಹಮಾಯ್ತನುಗ್ರಹಿಪುದೆನ್ನಂ ದೇವ ಕಾರುಣ್ಯದಿಂ 
(ಪುಸ್ಪಪು. ೫-೩). [Ao.] 
ಆಗ್ರಹಂಗೆಯ್‌ (ಕ್ರಿ). ಒತ್ತಾಯಮಾಡು; ಬಲಾತ್ಯರಿಸು: 
ನಿಮ್ಮರಸಂಗಾಳಾಗಲೆವೇಟ್ಟುಮೆಂದೆನ್ನ ನೀನಾಗ್ರಹಂಗೆಯ್ನಪೆ (ಪಂಚತಂ. 
೫೧-೨) ; ಎನಿತೆನ್ನನಾಗ್ರಹಂಗೆಯ್ದು ನುಡಿದೊಡಂ ಬಿಸುಣೆಲೊಲ್ಲೆ | 
(ಸುಕುಮಾ. ೬-೫೧). [ಆಗ್ರ ಹ್‌ ಗೆಯ (ಆ ಕೆಯ್‌,)] 
ಆಗ್ರಹಪಡಿಸು (ಕ್ರಿ). - ಆಗ್ರಹಂಗೆಯ್‌ : ಆ ಅರಿನೆಯನ್ನು ME 
ಅದು PR TSG ಅಲ್ಲವೋ ಎಂಬುದನ್ನು ನಾಡ ಹೇಳ 
ಬಲ್ಲೆವು ಎಂದು ಬಲವಂತಾದಿ ಜನರು ಆಗ್ರಹಪಡಿಸಿದರು (ಅಂಬಿಕೆ. ೧೨). |_| 
[ಆಗ್ರಹ * ಪಡ್ಗು * -ಇಸ್ಕು] | | 
ಆಗ್ರಹಪೂರ್ನಕ (ಗು). ಒತ್ತಾಯದಿಂದ ಕೂಡಿದ; ಬಲವಂತ | | 
ದಿಂದ ಕೂಡಿದ: ಟಳಕರಿಗೆ ಪೇಂಡಸೆಯವರಿಂದ ಆಗ್ರಹಪೂರ್ವಕ |೨| 
ವಾದ ಆಮಂತ್ರಣ ಬಂದಿತ್ತು (ಸ್ಮೃತಿಚಿ. ೯೦). [ಆಗ್ರಹ * ಪೂರ್ವಕ] |. | 
ಆಗ್ರಹಮಾಡು (ಕ್ರಿ). - ಆಗ್ರಹಂಗೆಯ್‌ : ಸೀತಕ್ಕ ಅನನನ್ನು ಉಳಿ 
ಮಾಡುವಂತೆ ಆಗ್ರಹಮಾಡಿದರು (ಬಾಡಿಬ. ೩೮). 
[ಆಗ್ರಹ * ಮಾಡು] 
ಆಗ್ರಹಾಯಣಿ (ನಾ). ೧. ಮಾರ್ಗಶೀರ್ಷಮಾಸದ ಹುಣ್ಣಿಮೆ. |55 
೨. ಮೃಗಶಿರಾ ನಕ್ಷತ್ರ. [ಸಂ. ಆಗ್ರಹಾಯಣೀ] 
ಆಗ್ರಹಾಯಣಿಕ (ನಾ). ಮಾರ್ಗಶೀರ್ಷಮಾಸೆ. (ಸಂ.] 
ಆಗ್ರಹಿಸು (ಕ್ರಿ). ೧. ಒತ್ತಾಯಮಾಡು ; ಬಲಾತ್ಮರಿಸು: ಮತ್ತಂ. 
ಬರಪಿಂಗಾಗ್ರಹಿಸಲಿಂನುಡಿಯದಿರಿಂ ಚಂದ್ರಾಪೀಡನೊಳ್‌ ನೆರೆವ ಪುಣ್ಯ | 
ಮೆನಗಿಲ್ಲ ಭು ೪೪೮) ; ಅಹುದಲ್ಲವೆನ್ನದೆ ಸುಮ್ಮನಿರ್ದಪೆಯೆಲೆ |40 


101 


ಳಾಗ್ರಹಿಸಿ a (ಭರಚ. ೬-೯೮). ೨. ಕೋಪಿಸು; ಹಿಟ್ರಾಗು : 

ಮೂಲು ನಾಲ್ಕು ದಿ ವೆಸದೊಳೀೀ ಪೊನ್ನ ನಾವಪ್ರ ಸತಾ 

ಮಾರೆಯ್ದು ತಂದುಕುಡುವುದಲ್ಲದೊಡೆ ಕಳ್ಳ oಗೆ ಮಾಟ್ಬಿ ನಿಗ್ರ ಹಮಂ 

ಮಾಲಕ್ತಿ ನೆಂದರಸನಾಗ್ರಹಿಸಿ ನುಡಿವುದುಂ (ಸುಕುಮಾ. ೭-೮ ವ). 
[ಆಗ್ರಹ + -ಇಸ್ಕು] 


45 


[3 


೫೭೯ 


| ಆಘೋಷ (ನಾ). ಗಟ್ಟಿಯಾದ ಕೂಗು. 
| ಆಘೋಷಣ (ನಾ). ೧. ಗಟ್ಟಿಯಾಗಿ ಕೂಗಿ ಸಾರುವುದು. 


ಆಪ್ರಾಣಿತ 


: ಆಘಟಿತ (ಗು). ಸೇರಿದ; ಜೋಡಿಸಿದ; ಕೂಡಿದ: ಶರೆಣಪದಾಂಬು 
ಜಂಗಳಿಗೆ ಸಂಧಿಸಲು ಭಾಳಸ್ಥಳಂಗಳಮಂದಭಕ್ತಿಯೊಳವರ ಸುಪದರ 
ವಿಂದ ಸಂಘಟರೇಣುಪಟಳಾಘಟತಶಿರರಾಗಿ (ಬಸಪು. ೫೬-೭). (ಸಂ. 

ಆಟವು ೧. ಎಲ್ಲೆ; ಮೇರೆ: “ಆವಧಿಃ, ಮರ್ಯಾದಾ, ಆಘಾಟಃ, 
ಸೀಮ, ಸೀಮಾ ಈ ೫ ಹೊಲಮೇರೆ? (ಹಲಾಯು. ೪೩-೧೦೪) ; ನೆಲ 
ನಿಲ್ಲಿಂದಿತ್ತಲಲ್ಲೆಂಬಿನಮಿನಿತೆ ದಿಶಾಘಾಟಮೆಂಬನ್ನೆಗಂ ಕೆಟ್ಲಲೆ ಚಂದ್ರಾ 
ದಿತ್ಕತೇಜಕ್ಕದಿರೆದಿದಿರನೊಡ್ಡಿರ್ದುದೆಂಬನ್ನೆಗಂಕಲ್ತಲಿಸುತ್ತಿ ರ್ದತ್ತು 
(ಪಂರಾಮೂ. ೭-೧೨೩) ; ರಾಮನಾಥದೇವರ ಭೂಮಿಯಿಂ ಪಡುವಲು 
ಚತುರಾಘಾಟ ಲಿಂಗಮುದ್ರೆಯ ಕಲ್ಲಿನ ಸೀಮೆಯಿಂದೊಳಗೆ (ಕಣ. 1೪, 

1204). ೨. ಉತ್ತರಣೆಯ ಗಿಡ ; ಅಪಾಮಾರ್ಗದ ಗಿಡ. 

[ಸಂ.] 

ಆಫಘಾಟಿಶುದ್ಧಿ (ನಾ). ಎಲ್ಲೆ ಕಟ್ಟಿನ ನಿರ್ಣಯ; ಗಡಿಯ ಅಥವಾ 
ಮೇರೆಯ ನಿಶ್ಚಯ : ಅಜನೆಯ ಕುಳಧರಂ ಪುಟ್ಟ ಮರ್ಯಾದಾವಿಪ್ರತಿ 
ಪತ್ತಿಯಿಂದಮುಖ್ವಾರ್ಯಜನಕ್ಕಾಘಾಟಶುದ್ಧಿಯಂ ಮಾಡಿ ಸೀಮಂಧರ 
ನೆಂಬನಾದಂ. (ಆದಿಪು, ೬-೫೭ ವ), ಆತನಿಂ ಬಟ್‌ಯಂ ಸೀಮಂಧರ 
ನೆಂಬೊಂ ಆಜನೆಯ ಕುಲಧರಂ... ಸೀಮೆಗಳ್ಳಾಘಫಾಟಿಶುದ್ಧಿಯಂ 
ಮಾಡಿದೊಂ (ಚಾವುಂಪು. ೧೦). [ಆಘಾಟ * ಶುದ್ಧಿ) 

ಆಘಾತ (ನಾ). ೧. ಪೆಟ್ಟು; ಹೊಡೆತ: ಅವತಂಸೋತ್ಸಲತಾಡನಂ 
ಕನಕೆಕಾಂಚೀಬಂಧನಂ ನೂಪುರಾರವ ರುಂಕಾರಿತ ಚಾರುವಾಮಚರಣಾ 
ಘಾತಂ . . . ಚೆಕ್ರಿಗಿತ್ತುವಲಂಪಂ (ಆದಿಪು. ೧೨-೪೮); ತುಂಗವನ್ಯ 
ಮತಂಗಜದಂತಾಘಾತನಿಪಾತಿತ ಸಲ್ಲಕೀ ಭಂಗಮಂ .. : ಶತಶೃಂಗಮಂ 
(ಪಂಪಭಾ. ೧-೧೧೫). ೨. ಹಾನಿ; ಕೇಡು: ಶಿಷ್ಟಾಚಾರಕ್ಕೆ ಅಥವಾ 
ನೀತಿವರ್ತನೆಗೆ ಆಘಾತವನ್ನುಂಟುಮಾಡುವೆಂಥ . . . ವಿಚಾರಕ್ಕೆ ಸಂಬಂಧ 
ಪಟ್ಟ . . . ವಿಧಿಯ ಅಮಲಿಗೆ ಅಡ್ಡಿಯಾಗಿರತಕ್ಕುದಲ್ಲ (ಭಾಧಾನ. ೧೦). 

[ಸಂ.7 

ಆಘಾರ (ನಾ). ೧. ಮೇಲೆ ಚಿಮುಕಿಸುವುದು,--ಸುರಿಯುವುದು; 
ಹೋಮಹವನಗಳಲ್ಲಿ ಅಗ್ನಿ ಯಲ್ಲಿ ತುಪ್ಪವನ್ನು ಅರ್ಪಿಸುವುದು. 
೨. ಬೆಣ್ಣೆ ಕಾಯಿಸಿದ ತುಪ್ಪ. "ಅಭಿಘಾರ ಪರಾ. ([ಸಂ.7 

| ಆಘೂರ್ಮಿಸು (ಕ್ರಿ ಕ್ರ). ಶಬ್ದವಾಗು; ಮೊಳಗು: ತವತವಗೆ ಜಯ 
ಜಯಯೆನಿಪ ರವವಾಘೂರ್ಮಿಸಲಖಿಳಮಾನವರು ನಮಿ ಸಲು ಬಹಳ 
ವಾದ್ಮಧ್ವನಿಗಳಗ್ಗಳಿಸೆ (ಬಸಪು. ೫೨-೪೧). [ಆಘೂರ್ಮಣ್ಯ + ~ಇಸ್ಕು] 

[ಸಂ.) 


೧-೧೦೦, 


೨. ಒಂದು ಬಗೆಯ ಚರ್ಮವಾದ್ಯ : ಭದ್ರನೆಂಬ ಕರಾಡಿ ಶಾಸಕನೆಂಬ 
Wiad ಭೀಷಣವೆಂಬ ತ್ರಾಸಾಘೋಷಣವೆಂಬ ಹುಡುಕ್ಕಾ ಡಿಂಡಿಮನೆಂಬ 

. ಇತ್ತೆಆದ ದಶವಾದ್ಯಂಗಳಂ ಬಾರಿಸಲು ೪ ವಿಚಕ್ಷಣರಿಂ 
1 ೨೩೬). ([ಸಂ.) 

:ಆಘೋಷಿಸು (ಕ್ರಿ). ಗಟ್ಟಿಯಾಗಿ ಕೂಗು; ಸಾರು: ಹರಸಿದನು 
ಚತುರಾಸ್ಕ ನಮರರ ತರುಣಿಯರು ಸೂಸಿದರು ಸೇಸೆಯ ಸುರಮುನಿಗ 
ಳಾಘೋಷಿಸಿದರುಬ್ಬಿದರು ದಿಗಧಿಪರು (ತೊರರಾ. ೪-೧೨-೩೩೬) ; ಆ ಜನಾ 
ನಳಿಯಲಾಘೋಷಿಸಿದನಾ ನಂದನಡಿಗಡಿಗೆ (ನಿಭಾಗ. ೧೦-೬-೩). 

[ಅಘೋಷಣ + -ಇಸ್ಯು) 

ಆಘ್ರೌಣ (ನಾ). ವಾಸನೆ ನೋಡುವುದು; ಮೂಸಿನೋಡುವುದು : 
ಮತ್ತ್ರಾಣವೆ. . . ಎನುತುಂ ಮೂರ್ಧಾ[ಪಾಠಾಂ. ರ್ಧ್ನ್ನಾ] ಘ್ರಾಣಂಬೆರಸ 
ಗಲದಪ್ಪಿದಂ ಗಿರಿರಾಜಂ (ಗಿರಿಕ. ೩-೧೧೦). [ಸಂ.] 


ಆಫ್ರಾಣಿತ (ಗು). - ಆಘ್ಭಾತ (6). [ಸಂ.) 


ಆಪ್ರಾಣಿಸು 
ಆಘ್ರಾಣಿಸು (ಕ್ರಿ). ಮೂಸಿನೋಡು; ವಾಸನೆತೆಗೆದುಕೊ:] 
ಸಪ್ತಚ್ಛ ತೈದಗಂಧಮನೀ ವನೇಭಮಾಘ್ರಾಣಿಸಿ ಪೆಚ್ಚಿೀ ದ ಮಸಕದಿಂದೆ 
ತ ಕದಿರ್ಪುಗೆಯ್ದ ಪುದು ನೋಡ ವನವೇದಿಕೆಯಂ (ಆದಿಪು.೧೧-೬೪); 
ಪ್ರಸ್ಪ್ರವಾಸನೆಯಾ ಆಘ್ರಾಣಿಸುತ (ಸೌ ಗಂಧಿ. ೩೬-೧೪); ಪರಸುತಿರೆ: 
ಗುರುಹಿರಿಯರೆಲ್ಲರುಂ ಶಿರವನಾಘ್ರಾಣಿಸುತೆ (ಶ್ರೀರಾಮಾ. ೩೧-೮೩)... ! 5] 
[ಆಘ್ರಾಣ + -ಇಸ್ಕು] | 
ಆಫ್ರಾತ (ಗು). ವಾಸನೆ ನೋಡಲ್ಲ ಲ್ಪಟ್ಟ ; ಮೂಸಿನೊ ಡಿದ; 
“ಮೂಸಿದ: ಸವಿಶೇಷ ಶೇಷಮಂ ಜಂಗಮಾಘ್ರಾತಮಂ ತನೆಸಡಿದುನೆಂ | 
ನೋಡಿತಂ ಕೊಡುವುದೈ ಕೂರ್ತು (ವೀಶೈಪು. ೧-೩-೪೫). (ಸಂ.] : 
ಆಘ್ರಾಯಿಸು (ಕ್ರಿ). - ಆಫ್ರಾಣಿಸು: ಜಿನಾಂಭ್ರಶ್ವಸದಮ, ತಾಜ್ಯ 10 
ನಾಘ್ರಾಯಿಸಿದಂ ಜಿನಚಂದ್ರನಾ ಸಹಾಯ ಸಮೇತಂ (ಶಾಂತಿಪು. ೭-೪೧. 
[ಆ ಆಘ್ರಾಣಿಸು] 
ಆಚ (ನಾ). ಆಚದ ಮರ; ಸಾಲವೃಕ್ಷ: ಹಿಡಿಹಿಡಿಕೆಯಾಚ ಕತ್ತ ರಿ | 
ಮಡುವಾಗಲ್‌ ನೆಲ್ಲಿ ಗೋಣಿ *ಬನಲ್ಲಿಯು ಚಿಲ್ವೊಡರಿಸಿದೆಲೆಯಂ | 
ಕೋಲದ ಗಿಡುದಳಿರುಪನಾಹಮಖಳ ವಿಷಮಂ ಕಳೆಗುಂ (ಖಮದ. 
೧೬-೭೬೭) ; ಎಲನಂ ಸಂಪಗೆ ಹೊನ್ನೆ ಚೆನ್ನೆ ಕವಳೆಂ ಕಾರಾಚಮಾಚಂ 
ಪುಲಿಂಗಿಲೆರಂ (ರಾಜಕೀ. ೫-೫೬). [?] 
ಆಚ್ಮ (ನಾ). ಒಬ್ಬಾತನ ಹೆಸರು: ಹೊನ್ನಂಗಿಯ ಬಸದಿಯರುಂ ಆಚಂಗೆ 
(ಎಕ. ೪1, ಮೂಡಗೆ. ೧೨-೭ ; 1172). "ಆಚಬ್ಬೆ', "ಆಚಯ್ಯ' ಪರಾ. 
[< ಪ್ರಾ. ಆಇಚ್ಚ (ಆ ಸಂ. ಆದಿತ್ಯ)] 
ಆಚಂದ್ರತಾರಂ (ಅ). ಚಂದ್ರ ಮತ್ತು ನಕ್ಷತ್ರಗಳಿರುವವರೆಗೆ : 
ಪಾಟ್‌ ನಿಲೆ ನೆಗಆ* ಬಾಟ್ಟುದು ಬಾಲಕಿಂಬುದು ನಿಕ್ಕುವಂ ಗುಣಗ್ರಾ ದ 


15 


| 
| 
| 
| | 
| 
| 
| 


120 


ಗಳ್‌ ಪಾಟಾಗೆ ತೆಗಟಕಿ ಬಾಲ್ವಾಬಾಟಕೀನಾಚಂದ್ರತಾರಮೋ ಮಾನಸರಾ 
(ಕವಿರಾ. ೩-೧೭೭) ; ಕಾದಂಬರಿ ಪಸರಿಸಿ ರಾಜೇಂದ್ರಚಂದ್ರಾಂಕನೊಳ್‌ 
ಸಂಗತಿವೆತ್ತಾದಂ ತ್ರಿಲೋಕೀಸಹಚರಿಯೆನೆ ತಾಂ ಸೆಂದುದಾಚಂದ್ರತಾರಂ 
ಮಹೇಶಂ . . . ಶುಭಮನನುದಿನಂ ಮಾಡುಗಾ 
ಚಂದ್ರತಾರಂ (ಕೊಲ್ಲಾಶಾ. ೮-೪; 1147). [ಸಂ.) 
ಆಚಂದ್ರತಾರಕಂ (ಅ).-ಆ ಚಂದ್ರತಾರಂ: ಅಚನ್ಹ್ರತಾರಕಂ 
ಪೊಟಲ ಸಾಸಿರ್ವ್ವರ್ಗುಂ ಸಾಲೆ ಆಚನ್ಹ ತಾರಕಂ ಕುಪ್ಪುಟೂರಾ 
ಸಾಸಿರ್ವ್ವರ್ಗ್ಸುಂ ಸಾಲೆ ಆಚನ್ಹತಾರಕಂ ತದ ಮೂರಾಸಾಸಿರ್ವರ್ಗ್ಸುಂ|30 
ಸಾಲೆ ಆಚನ್ಹ )ತಾರಕಂಮಿಟ್ಟಿಸೆ (ಎಕ. ೪11, ಶಿಕಾರಿ. ೪೫-೯ ; 890); 
ಶಿವಾರ್ಚಕಂಗೀ ಮಾನಮಾಚಂದ್ರತಾರಕಮಿದೆಂದೆನುತಿರಲೈ (ಬ ಸ ಪು. 
೪೦-೪೮). [Xo] “ 
ಆಚಂದ್ರಸ್ಥಾಯಿ (ಗು). ಚಂದ್ರನಿರುವವರೆಗೂ ನಿಲ್ಲತಕ್ಕ; ಸ್ಥಿರ 
ವಾದ; ಶಾಶ್ವತವಾದ: ಪವಿತ್ರಾ ಕೋಹಣಮನಾಚಂದ್ರಸ್ಥಾಯಿಯಾಗಿ [35 
ನಡಸುತ್ತುಂ ಬರ್ಪರ್‌ (ಕೊಲ್ಹಾಶಾ. ೫-೫೫ ; 1106). | 
[ಸಂ. ಆಚಂದ್ರಸ್ಕಾಯಿನ್‌] | 
ಆಚಂದ್ರಾಯತ (ನಾ). ಘಡ ದ್ರನಿರುವಷ್ಟು ದೀರ್ಫಕಾಲ ಇರು | | 
ವಂಧದು; ಶಾಶ್ವತವಾದುದು: ಬೀಯವಾಗಲಿ ಜೀಹವಾಚಂದ್ರಾ ಯ | 
ತವೆ (ಕುವ್ಮಾಸ. SE ಸಾಯಲಾಗಡೆ ಸುಭಟಿರಾಚಂದಾ ಪ್ರಯತನ (ಇ, 
ತನು (ಕುವ್ಯಾಗ. ೬-೧೮). [ಸಂ.] | 
ಆಚಂದ್ರಾರ್ಕಂ (ಅ). ಚಂದ್ರನೂ ಸೂರ್ಯನೂ ಇರುವವರೆಗೆ; | | 
ಸಾಮ್ರಾಜ್ಮಂ . . . | 
| 


25 


(ಕಾದಂಉ. ೮೨೪) ; 


ಶಾಶ್ವತವಾಗಿ: ್ರ್ರಾಜ್ಮ ಎನಗಿದಾಚಂದ್ರಾರ್ಕಮೇ ದೇವ | 
(ಅದಿ. ೪-೭೯) ; ಜೀವನಮಾಚಂದ್ರಾರ್ಕಮೆ (ಪಂರಾಮಾ. ೧೪-೭೯) ; | 
ಮಜಕಿವೊ ಕ್ಯ ವಂ ಜಗದೊಳಾಚಂದ್ರಾರ್ಕಮಾಗಿ ಬಾಳ್ವ (ಜೈ ಮಿಭಾ. 145 


(ಸಂ.] | 


೧೮-೪೩). 


೫೮೦ 


ಆಚಮನೀಯ 


'ಆಚಂದಾ ki ಚಂದ್ರ ಸೂರ್ಯ ಕಕ್ಷತ್ರಗಳಿರುವ ವರೆಗೆ; 
ಶಾಶ್ವತವಾಗಿ: ಶ್ರೀಮದಾಹವಮಲ್ಲದೇವರ ವಿಜಯ ರಾಜ್ಯಂ, , , 
ಆಚಂದ್ರಾ ಕ್ಕ ೯ತಾರೆಂ ಸ್ಯ ಮಿರೆ (ಸೌ ಇ ಇ. 1201, ೭೪-೪; 981); 
ಸ ತತಡ ಸುಖಸತ್ಕಥಾವಿನೋದದಿಂ ರಾಜ್ಯಂಗೆಯ್ಕುತ್ತಮಿಕೆ 

1062) ; ಶ್ರೀಮತ್ತಿ,ಭುವನಮಲ್ಲ ದೇವರ ವಿಜಯ 
ರಾಜ್ಯಮುತ್ತರೋತ್ತರಾಭಿವೃದ್ಧಿ ಪ್ರನರ್ಧಮಾನಮಾಚಂದ್ರಾರ್ಕತಾರಂ 
ಸಲುತ್ತುಮಿರೆ (ಕೊಲ್ಹಾಶಾ. ೩-೭ ; 1079). [ಸಂ.] 

'ಆಚಂದ್ಕಾ ್ರಿರ್ಕೆತಾರಂಬರಂ (ಅ). ಚಂದ್ರ ಸೂರ್ಯ ನಕ್ಷ ತ್ರಗಳು 
ಇರುವಷ್ಟು ಕಾಲದವರೆಗೆ: ವಿಜಯರಾಜ್ಯಮಾಚನ್ಹಾ)ರ್ಕತಾರಂ 
ಬರಂ ME (ಎಕ. ೩1, ಚಿತ್ರದು. ೭೬-೨; 937); ಶ್ರೀಮತಿ 
ಭುವನಮಲ್ಲದೇವರ ವಿಜಯರಾಜ್ಯಂ » «- ಆಚೆಂದ್ರಾರ್ಕತಾರಂಬರಂ 
ಸಲುತ್ತಮಿರೆ (ಕೊಲ್ಹಾಶಾ. ೪-೩; 1083); ಕಾರುಣ್ಯದಿಂದ ಧರೆಯೊ 
ಳಾಚಂದ್ರಾರ್ಕತಾರಾಂ(ರಂ3ಬರಂ ನಡೆವುತಿರಲು ಧರ್ಮಕ್ಕೆಂದು 
ನಂದಿಂಗೆ ಮೊದಲಾದ ಪಿರಿಯ ನೂಜಕೊಂದಗ್ರಹಾರಂಗಳಂ ಬಿಟ್ಟು ಕ್ಷಿತಿಯ 
ಪಾಲಿಸುತಿರ್ದನು (ಹಚಕಾ. ಪರಿ. ೨೩೩-೧೬). 

[ಆಚಂದ್ರಾರ್ಕತಾರಂ + -ಬರಂ) 

ಆಚಗಾವುಂಡ (ನಾ). ಒ ಬ್ಬಾತನ ಹೆಸರು: ಶ್ರೀಮತು ಹಬ್ಬೆಯ 
ನಾಯಕರು ಆಚಗಾವುಂಡನ ಮತರ ಚಟ್ಟಿ ಗಾವುಂಡನ ಕಂಕ್ಕೊಳುಂ 

1186). 

[ಆಚ್ಮ + ಗಾವುಂಡ (ಆ ಗಾಮುಂಡ)] 

ಆಚಪೆಯ್ಯ (ನಾ). ಒಬ್ಬಾತನ ಹೆಸರು: ಸಾಮಿ ಕಟ್ತಿಯಮ್ಮನುಂ 

ಆಚಪಯ್ಮನುಂ ಕಾಲಂ ಕಚ್ಚಿ (ಇಆ. ೫11, ೨೫೭-೧೨ ; 951). 
[ಆಚ್ಚ + ಅಪ (ಆ ಅಪ್ಪ) * ಅಯ್ಯ] 

ಆಚಬ್ಬೆ (ನಾ). ಒಬ್ಬಾಕೆಯ ಹೆಸರು: ಚೊಕ್ಕಯ್ಮಜ್ಜಂ ಆಚಚ್ಬೆಗಂ 
ಪುಟ್ಟಿದಂ (ಎಕ. ೫1, ಶಿರಾ. ೩೫-೫ ; 948). [ಅಚ್ಛ + ಅಬ್ಬೆ] 

ಆಚಮ (ನಾ). ಒಬ್ಬಾತನ ಹೆಸರು: [ಈ] x x ಯ್ಯಗರಾಳೆ ಆಡಮ 
ಗಳಿ[ಜಕಿ]ಯಣದ ಕೊ[ಳೆ] ಎದಿಲ್ಸಿ (ಸೌಇಇ. ೫೫, ೮-೨ ; 8ನೆಯ ಶತ). 

[ಆಚ್ಚ * ಅನು (ಆ ಅಮ್ಮ)] 

ಆಚಮನ (ನಾ). ೧. (ಧಾರ್ಮಿಕ ಕರ್ಮಗಳ ಅಂಗವಾಗಿ, ಊಟಕ್ಕೆ 
ಮುಂಚೆ, ಊಟದ ತರುವಾಯ ಮುಂತಾದ ಸಮಯಗಳಲ್ಲಿ) 
ಆತ್ಮಶುದ್ಧಿ ಗೋಸ್ಕರ ಅಂಗೈಗುಳಿಯಲ್ಲಿ ಶುದ್ಧೋದಕವನ್ನು 
ಮಂತ್ರಪೂರ್ವಕವಾಗಿ ಕುಡಿಯುವುದು: “ಆಚಮನಂ, ಉಪ 
ಸ್ಪರ್ಶನಂ-ಈ ೨ ಅಂಗದಂಟುಬಾರಿಸುವುದು ? (ಹಲಾಯು. ೬೮-೨೫೪) ; 
ಸಸಿನೆಯಾಚಮನಂಗಳಂ ಮುಟ್ಟ ಸಲಆಿಯದೀ ಕಮ್ಮ೯ ಗಳ ನೈರಸದ 
ಬದ್ಧರ ನುಡಿಗಳಂ ಕೇಳುವರೆ ಭೂನಾಥಾ (ಬಸಪು. ೫೭-೫೭) ; ಅಧಿ 
ಕಾರಿಯು ಆಚಮನವನ್ನು ಮಾಡಿ (ಕಪಾಕುಂ. ೩೧). ೨. ಬಾಯಿ 
ಮುಕ್ಕುಳಿಸುವುದು. ೩, ಬಾಯಿ ಮುಕ್ಕುಳಿಸಲು ಬಳಸುವ ಸೀರು. 


[ಸಂ.) 


(ಕಇಆ. ೭-೩-೨೪೩ ; 


(ಕಣ. 1, ೨೫-೭೪ ; 


( ಆಚಮನಕೆ (ನಾ).೧. ಆಚಮನದ ನೀರು. ೨. ಉಗುಳುವುದಕ್ಕಾಗಿ 


ಇಟ್ಟಿರುವ ಪಾತ್ರೆ; ಪೀಕದಾನಿ. [ಸಂ.] 

ಆಚಮನೀಯ (ಗು). ೧. ಆಚಮನಕ್ಕಾಗಿ ಬಳಸುವ : ಫಲ ಕಚೋರ 
ಕರ್ಪೂರ ಕೋಷ್ಟ ಕುಂಕುಮಯಾಲಕ್ಕಿಯೆಂಬಾಜು ಅಚಮನೀಯ 
ದ್ರವ್ಯಂಗಳಂ (ಎನೇಕ. ೧೦೫). (ನಾ). ೨. ಆಚಮನಕ್ಕಾಗಿ ಬಳಸುವ 
ವಸ್ತು: ಆಚಾರ್ಯರನ್ನು ಊರಬಾಗಿಲಲ್ಲಿಯೆ ಇದಿರುಗೊಂಡು ಸಾಸ್ಟಾಂಗ 


ವೆರಗಿ ಅರ್ಯ, ಪಾದ್ಮ, ಆಚಮನೀಯಗಳನ್ನಿತ್ತು (ಶಾಂತಲಾ. ೨೧೧). 


[ಸಂ.) 


ಆಚಮಿಸು 


ಆಚಮಿಸು (ಕ್ರಿ). ಆಚಮನ ಮಾಡು: ಪೊಸವಾವುಗೆಯಂ ಮೆಟ್ಟ ಕನಕ) 
ಸ[ಂವ್ಯಾನ]ಸೂತ್ರನಾಚಮಿಸಿ ಕನಕಕಮಳಂಗಳಿಂ ತಮಸಾ ಹಂತ. 
ವಂಗರ್ಫ್ಯಮೆತ್ತಿ (ಸಂಸಭಾ. ೧೨-೧೦೮ ವ). [ಆಚಮನ + -ಇಸ್ಕು] 
ಆಚಯ್ಯ (ನಾ). ಒಬ್ಬಾ ತನ ಹೆಸರು: ಶ್ರೀಮತು ತೊಜಕೆಕಾರಾಟ್ವೀಯ 
ಆಚಮ್ಯ ನ ಮಗಂ ಕೇಸವಭಟ್ಟಂ ನ 111, ಗುಂಡ್ಲು ಪೇ. ಫೊ | 
1049). [ಆಚ್ಛ * ಅಯ್ಯ) i 
ಆಚರಣ (ನಾ). ೧. ಅನುಸರಿಸುವುದು ; ಆಚರಿಸುವುದು ; ನಡೆಯು | 
ವುದು; ನಡೆ: ಎರಡೆ ವಲಂ ಕುಲವಧುಗಾಚರಿಸಲ್‌ ಪತಿಯಿಂ ಪರೋಕ್ಷ 
ದೊಳ್‌ ಜಿನದೀಕ್ಷಾಚರಣಂ ಮೇರ ಶುಭಚರಿತದೆ ಮರಣಂ (ಅಜಪು.! 
೧-೪೬). ೨. ಅಭ್ಯಾಸ; ರೂಢಿ; ಬಳಕೆ. [ಸಂ.] | 
ಆಚರಣೆ (ನಾ). - ಆಚರಣ ೧: ವಾನರನಜೀವುದೇ ಗರುವಿಕೆಯ | 
ನಾಚರಣೆ ಯಂ ಗಾರ್ದಭನಜ:ವುದೇ (ಬಸಪು. ೬೦-೪೨); ನರರಾಚರಣೆಗಳ | 
ನಾಟಿಕವ ತಾನೇ ನಟಿಸಿ ತೋಜದನು (ಕುವ್ಯ್ಯಾಉ. ೪-೧೭). i 
[ಸೆಂ. He. | 

ಆಚರಣೋಕ್ತಿ (ನಾ). ಆಚರಣೆಗೆ ಸ ಸಿ ವಚನ: 
ಓಜೆಯಂ ಮಆತಯದೆ ಬುದ್ಧಿಯಂ ಮಜಕಿಯದೆ ಳಿ ಯನುಕ್ತಿ | 
ಮಾರ್ಗಮಂ ಮಜಕಿಯದೆ (ಜಸಿ: ೨-೪೪). [ಆಚರಣ + Ne 
| 

| 


ಂಬಂಧಪ 


ಆಚರಸ, ಆಚರ್ಸ (ನಾ). ಒಬ್ಬಾತನ ಹೆಸರು: ಸಕಲಕಲಾಪುಂಜನು 
ಮಪ್ಪ ಅಚರಸರ್‌ (ಮು 9 ಬರಾ. ೫1, ೨೭೮-೮; 1060). ಆಚರ್ಸ : 
ಅಚರ್ಸರ ಅಧಿಕಾರದಲು (ಮೈಆರಿ. ೧೯೨೮, ೪-೬; 
[ಆಚ್ಮ * ಅರಸ್ಮ) 
ಆಚರಿತೆ (ನಾ). ಎ ಆಚರಣ ೧: ಲಿಂಗಳೆ ಸಾರ್ಥರಾದವರ ಫತಕತಕೊಡ 
ಬಡುವನೊಲದರನ್ಮಾ ಚಕರಿಗತ್ತತ್ತ ನಿಲಿಸಿದ (ಬಿಜ್ಜಪು. ೬೭-೧೮). ಸಣ್ಣ 
ಆಚರಿಸು (ಕ್ರಿ). ೧. ನಡೆಸು; ನೆರವೇರಿಸು: ಚತುರ್ವಿಧ ರಾಜವೃತ್ತ | 
ಮನುದಾತ್ತಮಪ್ಪಂತಾಚರಿಸುತ್ತುಂ (ಅಜಿಪು. ೨-೪೭ ವ); ಅಭಿಲಹಿತ 
ಸಿದ್ಧಿಗೆಂದಾವುದೊಂದು ಸದ್ವೆ ೨ತಮನಾಚರಿಸುತ್ತಿರ್ದಿರದನೇ ನೀವನು 
ಬಂಧಿಸುವುದು (ಕಾದಂ ಉ . ೬೨೫) ; ಕೋಮಲತುರಂಗಮಂ ಸಾಧಿಸಿ 
ಮಹಾಕ್ರತುವನಾಚರಿಪೊಡೆ (ಜೈಮಿಭಾ. ೨-೨೬). ೨. ನಡೆ; ವರ್ತಿಸು: 
ವರುಷತನಕ ನಪುಂಸಕದಲಾಚರಿಸಬಲ್ಲೆನೆ (ಕುವ್ಯಾಅ. ೯-೪೨) ; ಧರ್ಮ 
ವೇತಆದೆಂದು ಭೋಗಕ್ಕೆ ಮರುಳಾಗಿ ಕರ್ಮಿಗಳಾಚರಿಸುವರು (ಭರಚ. 
೨-೧೦). ೩. ತಿನ್ನು; ಉಣ್ಣು : ಇನ್ನಿನಗೆ ಜಾತಿಗೆ ತಕ್ಕಂತಾಹಾರಮ 
ನಾಚರಿಸೆ ದೋಷಮಿಲ್ಲಂ (ಕಾದಂಉ. ೭೫೭). ೪. ಮಾಡು; ಉಂಟು 
ಮಾಡು: ಪೊಲ್ಲದನೇನನಾಚರಿಸಿದಳ್‌ ನಿನ್ನೊಳ್ಮಹಾಶ್ವೇತೆ (ಕಾದಂಪೂ. 
೯೦೦); ಪತಿಸೇವೆಯೊಳಂತು ಪಸಿದ ಪಾರ್ವ ನ ಮಕೆದತಿವಿಳಂಬವ 
ನಾಚರಿಸೆ ಸತಿಯರ ಧರ್ಮದ ಸಾರವನಜಕಿಯದೆ ಖತಿಗೊಂಡು ಮುನಿ 
ಗಳಪಿದನು (ಹದಿಬ. ೨-೩೯). ೫. ಓಡಾಡು ; ಚಲಿಸು: ಮಬ್ಬಿನೊಳ 
ಗಾಚರಿಸಿ [ಪಾಠಾಂ. ಚಲಿಸಿ] ಕೆಡೆವರಿಂ ಮಡಿವರಿಂ ಬೆಬ್ಬಳಿಸಿ ಧರೆಗೆ ಬೀಳ್ವ | 
ಳಲ್ವರಿಂ ತೊಳಲ್ವರಿಂ (ಚಿಬಪು ೬. ಹೆದರು; ಭಯ | 
ಪಡು (?) : ಮುಳುಗಿಸಿದುದಾ ಖಳನ ಮೈಗತ್ತಲೆ ದಿವಾಕರಬಿಂಬವನು | 
, ಕುಲಿಶದಂಪ್ರದ ವಿಕೃತವಕ್ತ್ರದ ವಿಲಯಭೈರೆವನಂತೆ ಮುಂದ "| 
ಸುಳಿಯಲಾಚರಿಸಿದಳು ಕಂಡು ಕುಮಾರಿ ಕುಂಭಿನಿಯ (ತೊರರಾ. | 
೩-೧-೮). [ಆಚರಣ * -ಇಸ್ಕು] | 
ಆಚರ್ಸ "ಆಚರಸ' ನೋ. | 
ಆಚಲದೇವಿ (ನಾ). ಒಬ್ಬಾಕೆಯ ಹೆಸರು: ಶ್ರೀಮತು ಹಿರಿಯ | 
ಹೆರ್ಗ್ಗಡಿಕಿಯಾಚಲದೇವಿಯನ್ವ ಯವೆಂತೆಂದೊಡೆ Rs 11, ೩೨೭-೪೫; 
1181). [ಆಚಲ್ಕ * ದೇವಿ] | 


1368). 


. ೪೬-೨೦). 


೫೮೧ 


ಆಚಾರಗಾಣಿಕೆ 


! ಆಚಲು (ನಾ). ಒಂದು ಜಾತಿಯ ಗಿಡ (ಮೈಔಗಿ. ೧೨-೨೧೨). [7] 
| ಆಚಲೆ (ನಾ). ಎ ಆಚಲದೇವಿ: ಗೌರಿ ತಪಂಗಳಂ ನೆಗಳ್ದುತಾಂ ನೆರೆದಳ್ಳಡ 
ಚಂದ್ರ ಮೌಳಿಯೊಳ್‌ ... ಆಚಲೆವೋಲ್‌ ಸೊಬಗಿಂಗೆ ನೋನ್ತರಾರ್‌ 
ಸ 11, 1೨೭-೬೨; 1) (2) 
ಆಚಾಂತ (ಗು). ಆಚಮನಮಾಡಿದ: ಆರೋಗಿಸಿದಿಂಬಟಿಯಿಂ 
ಆಚಾಂತಚಂದ್ರಕಾಂತದ್ರವ ಸುರಭಿಸಲಿಲನುಂ ಘನಸಾರ ಚಂದನಸಾರ 
ಪ್ರಮೃಷ್ಟಕರತಳನುಮಂಗೀಕೃತ ಕಸ್ತೂರಿಕಾ ವಿಲೇಪನನುಂ. , . 
(ಆದಿಪು. ೧೧-೨೭ ವ). [ಸಂ.] 
ಆಚಾಮ (ನಾ). ೧. - ಆಚಮನ. ೨. ಅನ್ನವನ್ನು ಬೇಯಿಸಿ ಬಸಿದ 
ಗಂಜಿ; ಅನ್ನದಮೇಲಿನ ಗಂಜಿ. (ಸಂ. 
| ಆಚಾಮ್ಲ (ನಾ). ೧. [ಜೈನ] ಒಣಗಿದ ಅನ್ನ ಮುಂತಾದ ಆಹಾರ 
| ಪದಾರ್ಥಗಳನ್ನು ನೀರಿನಲ್ಲಿ ನೆನಸಿ ತಿ ನ್ನುವು ದು. ೨. ಒಂದು 
ಉಪವಾಸವ್ರತ: ಧರ್ಮವೃಷ್ಟಿಯನು ಕರೆವುತಾಚಾಮ್ಲ ಚಾಂದ್ರಾಯಣ 
ಧರ್ಮದಿ ವರಚಕ್ರ ಮುಕ್ತಾವಳಿಯ (ಜ್ಞಾನಚ. ೨೪-೬೪). [ಸಂ.] 
181 ಆಚಾಮ ವರ್ಧನ (ನಾ). [ಜೈನ] ಒಂದು ಬಗೆಯ ಉಪವಾಸ 
ವ ತ್ರ : ಆಚಾಮ್ಲವರ್ಧನಮೆಂಬ ನೋಂಪಿಯಂ ಪನ್ನೆರಡು ವರ್ಷಂಬರಂ 
| ನೋಂತು ಸಮಾಧಿಮರಣದಿಂ ಮುಡಿಪೆ (ವಡ್ಡಾರಾ. ೬೬-೧೭) ; 


| 
| 
| 
"| 
| A 


10 


ಆಚಾಮ್ಲವರ್ಧನಮನುಂ ತಪ್ಪದೆ ನೋಂತು (ಶಾಂತಿಪು. ೯-೮೪) ; ಆಚಾನ್ಲು 
ವರ್ಧನವೆಂಬ ನೋಂಪಿಯಂ ನೋನಲುದ್ಕುಕ್ತೆಯಾದಳ್‌ (ಸುಕುಮಾ. 
೯-೧೦ ವ). [ಆಚಾಮ್ಲ + ವರ್ಧನ] 

ಆಚಾಮ್ಲ ವರ್ಧನತಪ (ನಾ). - ಆಚಾಮ್ಲವರ್ಥನ : ಅಭಿನಂದನ 
ಗುರುಗಳಂ ಸಾರ್ದು ಶಾಶ್ವತಸೌಖ್ಯವರ್ಧನಕರಮಪ್ಪಾ ಚಾವ್ಲ ನರ್ಧನತಪ 
ಡೊಳ್‌ ನೆಗಟ್ಟು ಪರಮಪದವನೆಯ್ಲಿದಂ (ಆದಿಪು. ೩-೬೫ ವ) ; ಆಚಾಮ್ಲ 
ವರ್ಧನತಪದಿಂ ನೆಗಲ್ಲು ಜಯ ವರ್ಮ ೦ ಪರಮಪದಮನೈದಿದೊಂ 
(ಚಾವುಂಪು. ೩೭೩-೨೩). [ಆಚಾಮ್ಲವರ್ಧನ * ತಪ] 

ಆಚಾರ (ನಾ). ೧. (ವ್ಯಕ್ತಿಯ ಧಾರ್ಮಿಕಜೀವನದಲ್ಲಿ ಅನುಸರಿಸ 
ಬೇಕಾದ ಮತ ಸಂಬಂಧವಾದ) ಕಟ್ಟು ಪಾಡು; ನಿಯಮ; 
ಸಂಪ್ರದಾಯ: ಭವನ ಭಕ್ತಿಯೆ He ಕಾಹು ನೋಡಾ ಪುರಕೆ 
ಗುಣಿಯಬಾರದಾಚಾರದಗಳಾ ಪುರಕೆ (ಕಿರುರ. ೨-೫). ೨. ಒಳ್ಳೆಯ 
ನಡತೆ : ಸತ್ಯವ ನುಡಿವುದೆ ದೇವಲೋಕ ; ಮಿಥ್ಯವ ನುಡಿವುದೆ ಮರ್ತ್ಯ 
ಲೋಕ! ಆಚಾರವೇ ಸ್ವರ್ಗ, ಅನಾಚಾರವೇ ನರಕ (ಬಸವ. ೨೩೯) ; 
ಲಿಂಗಕ್ಕೆ ಆಚಾರವೇ ಚೆಲುವು (ಅಖಂಡೇ. ೨೯೦-೫೪) ; ಹಬ್ಬಹುಣ್ಣಿಮೆ 
ಗಳಲ್ಲಿ - ನಡೆಸಬೇಕಾದ ಕೆಲವು ಆಚರಣೆಗಳನ್ನೂ ಆಚಾರವ್ಯ ವಹಾರ 
ಗಳನ್ನೂ ಮಕ್ಕಳು ಕಲಿಯಬೇಕಾಯಿತು (ಶಿಕ್ಷದ. ೩೫). 

ಆಚಾರವಿಚಾರ - ಒಂದು ಜನಾಂಗ ಅಥವಾ ಪಂಗಡಕ್ಕೆ 

ಸಂಪ್ರದಾಯವಾಗಿ ಬೆಳೆದುಬಂದಿರುವ ಆಚರಣೆಯ ಪದ್ಧತಿ 
ಮತ್ತು ವಿಚಾರಗಳು: ಆತನು ಪರದೇಶದಲ್ಲಿ ನೆಲಸಿದ್ದರೂ ತನ್ನ 
ತಾಯ್ನಾಡಿನ ಆಚಾರವಿಚಾರಗಳನ್ನು ಮರೆತಿಲ್ಲ (ರೂಢಿ). [ಸಂ.] 

ಆಚಾರಕಲಿ (ನಾ). ಆಚಾರವನ್ನು ಅನುಸರಿಸುವುದರಲ್ಲಿ ಗಟ್ಟಿಗ ; 
ಸಂಪ್ರದಾಯದ ಅನುಷ್ಠಾನದಲ್ಲಿ ಶೂರ: ಅಚಾರಕಲಿಗಳಪ್ಪ 


ಹ 


25 


$0 | 


35, 


40 [a] 


ಶ್ರ 


| ೀಮದಯ್ನೂರ್ವರ್‌ ಸ್ವಾಮಿಗಳುಂ (ಸೌಇಇ. X1-ii, ೧೪೮-೮; 1099). 
| [ಆಚಾರ ಕಲ್ಮಿ] 
| ಅಚಾರಗಾಣಿಳಿ (ನಾ). ಅಕ್ಕಸಾಲಿ, ಬಡಗಿ, ಕಮ್ಮಾರ ಮುಂತಾದ 
| ಕಸಬಿನವರು ಸಲ್ಲಿಸುವ ತೆರಿಗೆ: ಉಪ್ಪಿನ ಮೋಳೆ ಇ. ತಗ ಇವೇ 
4 ಮೊದಲಾದುವುಗಳು ಸೇರಿದ್ದವು (ಚಿತ್ರಪಾ. ೪ ಉಪೋ.). 
i [ಆಚಾರ * ಕಾಣಿಕೆ] 


ಆಚಾರಗೈಸು ೫೮೨ ಆಚಾರ್ಯತೆ 


ಆಚಾರಗೈಸು (ಕ್ರಿ). ಕಟ್ಟ ಳೆಮಾಡಿಸು; ನಿಯಮವನ್ನು ಮಾಡಿಸು: | ' ಆಚಾರಶಾಸ್ತ್ರ (ನಾ). ಒಳ್ಳೆಯ ನಡೆನುಡಿಗಳ ವಿಚಾರವನ್ನು ತಿ ತಿಳಿಸುವ 


ಲಿಂಗವನು ಬಿಟ್ಟರ ಮೋಲೆ ನೋಡದ ರೀತಿಯೊಳು ಚೆ ಸಿದ ವೀರ| | ಶಾಸ್ತ್ರ. ಸಃ ಭು ಶಸ್ತ್ರ) 
ಶೈವರಿಗೆಲ್ಲ ಬಸವಣ್ಣ (ಬಿಜ್ಜಪು ಪು. ೪೯-೫೫). | | ಆಚಾರಶೀಲ (ನಾ). ೧. ಆಚಾರವನ್ನು ತಪ್ಪದೆ ಅನುಸರಿಸುವ 


[ಆಚಾರ * ಗೈ (ಆ ಕೆಯ್‌,) + -ಸ್ಕು] :  ಸ್ವಭಾವದವನು;, ಆ ಚಾರವಂತ. ೨. ಆಚಾರಯುಕ್ತವಾದ 
ಆಚಾರತ್ರೆಯ (ನಾ). [ವೀಕೈ] ಮೂರು ಬಗೆಯ ಆ ಚಾರಗಳು:| 5; ಚಾರಿತ್ರ: ಆ ಸ್ತ್ರೀರತ್ನಮಾಚಾರಶೀಲಸರಃಪದ್ಮಿನಿ ಮಲ್ಲಿಸಾಥಜಿನನಂ 
*ಅಚಾರತ್ರಯ ಸದಾಚಾರ ನಿಯತಾಚಾರ ಗಣಾಚಾರವೆಂದು ಆಚಾರ ! | ಪೆತ್ತಳ್‌ ಜಗನ್ನಾಥೆನಂ (ಮಲ್ಲಿಫ. ೧೧-೧೩೬). [ಆಚಾರ + ಶೀಲ] 

ಲಿಂಗ ತ್ರಿವಿಧವು” (ವಿವೇಕ. ೧೨೨). "ಪಂಚಾಚಾರ? ಪರಾ. | ಆಚಾರಾಂಗ (ನಾ). [ಜೈನ] ಜೈನಾಗಮದ ದ್ವಾದಶಾಂಗ ಗ್ರಂಥ 
[ಅಚಾರ + ತ್ರಯ] | ಗಳಲ್ಲಿ ಒಂದು: ಈ ವೇದಗಳಿಗೆ ಆಚಾರಾಂಗ, ಸೂತ್ರಕೃತಾಂಗ... 
ಆಚಾರದೂರ (ನಾ). ಒಳ್ಳೆಯ ಕಟ್ಟು ಪಾಡುಗಳನ್ನು ಮಾರಿದವನು;! | ದೃಷ್ಟಿವಾದಾಂಗಗಳಿಂಬ ಹನ್ನೆರಡು ಆಂಗಗಳಿನೆ (ಭಾರದ. ೧೬೯). 
ನಡತಿಗೆಟ್ಟವನು ; ದ ರಾಚಾರಿ: ಅಸಿ ಸ ರವಚನನಾಚಾರದೂರನು 10 | (ಆಚಾರ + ಅಂಗ್ಕ)] 
ಪಾತಕಿಯು ಖಳನು (ಬಸಪು. ೪-೫೫). [ಆಚಾರ ದೂರ] | | ಆಚಾರಾಧಿಕ್ರಮ (ನಾ). ಅನುಸರಿಸುವುದು; ಆಚರಣೆ: “ ಆಚಾರಾಧಿ 
ಆಚಾರದ್ರೋಹ (ನಾ). [ನೀತ್ಸೆ] ಬಹಳ ಕಾಲದಿಂದ ಬಂದಿರುವ | | ಕ್ರಮಃ ಕ್ರಿಯಾ -ಈ ೨ ನೆಗಟಕ್ತೆ? (ಹಲಾಯು. ೧೨೯-೯೮). 
ಆಚಾರತ್ಯೈ ವಿರೋಧವಾಗಿ ನಡೆಯುವುದು: ಗುರುದ್ರೋಹ, ಲಿಂಗ | [ಆಚಾರ + ಅಧಿಕ್ರಮ) 
ದ್ರೋಹ, ಜಂಗಮದ್ರೋಹ, ಅಚಾರದ್ರೋಹ, ಪ್ರಸಾದದ್ರೋಹ ಇಂತೀ 53 (ನಾ). ೧. ಆಚಾರವುಳ್ಳವನು : ಭಕ್ತಿಯುಕ್ತಾಚಾರಿಗೀಯದೆ 
| 
| 
| 
| 
| 
| 
i 


ತ ಭಕ್ತಂಗಲ್ಲದೆ ಭವಗೆಲ್ಲಿಯದಡೊ (ಬನವ. ೭೬೭). |15; ಮತ್ತುತೆಯನಿನ್ನಾರಿಗೀವೆನು (ಬಸಪು. ೪-೧). ೨. ಕಮ್ಮಾರ, ಬಡಗಿ, 
[ಆಚಾರ * ದ್ರೋಹ) ಅಕ್ಕಸಾಲಿಗ ಮತ್ತು ಶಿಲ್ಪಿ ಮುಂತಾದ ಕೆಲಸಗಾರರ ಕುಲಕ್ಕೆ 
ಆಚಾರಬಾಬು (ನಾ). ಒಂದು ಬಗೆಯ ಧಾರ್ಮಿಕ ನಿಬಂಧನೆ ; ಸೇರಿದವನು : ಕೂನಾಚಾರಿ ಲಿಖಿತಂ (ಮೈಆರಿ, ೧೯೩೬, ೫೩-೩೫ ; 
ಧರ್ಮಶಾಸ್ತ್ರದ ನಿಯಮ : ಆಚಾರಬಾಬು ಶಿವಾಯಿಬಾಬುಗಳೆಂಬ 550) ; ಪಲ್ಲವಾಚಾರಿ ಲಿಖಿತಂ (ಎಕ 11, ೨೧-೫; 750). 
ಧಾರ್ಮಿಕ ನಿಬಂಧನೆ .ಪ್ರಕಾರ ಕಲಹಗಳ (ವ್ಯಾಜ್ಯ) ನಿರ್ಜಯಮಾಡಿ | (ಸಂ. ಆಚಾರಿನ್‌] 
(ಗುರುವ. ೧೯). [ಅಚಾರ * ಬಾಬು] ಆಚಾರಿಗೆ (ನಾ). - ಆಚಾರಿ ೨ : ಶ್ರೀಮತ್‌ ಕಮ್ಮಜಚನ್ನ ಆಚಾರಿಗ 
ಆಚಾರಭ್ರಷ್ಟ (ಗು). ನಡತೆಗೆಟ್ಟ ; ಆಚಾರವನ್ನು ಬಿಟ್ಟ. (ಎಕ. 11, ೪೩೦; 1000). [ಆಚಾರ+ -ಇಗ] 
[ಆಚಾರ + ಭ್ರಷ್ಟ] ! ಆಚಾರಿಯ, ಆಚಾರ್ಜ್ಯ (ನಾ). - ಆಚಾರ್ಯ ೧: ದುರ್ಮಸನ 
ಆಚಾರಭ್ರಸ್ಟತೆ (ನಾ). ಆಚಾರವನ್ನು ಬಿಟ್ಟು ನಡೆಯುವುದು ; ಲಂಪಟಿರಿಗಾಚಾರಿಯರು ಖಳರಿಗೆ ನಿಮ್ಮೊಳುಪದೇಶ (ಕುವ್ಯಾಕ. ೯-೨೨) ; 
ನಡತೆಸೆಟ್ಟ ರುವುದು. (ಸಂ. ಅಚಾರಭ ಸ್ಟ ಣ್ಯ ತೆಪ್ಪ ದಾಚಾರಿಯನ ನುಡಿ (ಕುವ್ಯಾಗ. ೯-೧೨) ; ವಾದಿಗಳಾಚಾರಿಯನಾಗಿ 

ಆಚಾರಲಾಜ (ನಾ). (ಶುಭಕಾರ್ಯಗಳಲ್ಲಿ) ಎರಚುವ ಬತ್ತ ದ ಹರನೊಳು ಕಾದಿಬೂದಿಯನೆಯ್ದಿದೆಯಾ (ಮೋಹತ. ೮-೨೦). 
ಅರಳು: ಮಾನಿಸಿಯರಾಚಾರಲಾಜಗಳ ಸೂಸುತಿರೆ (ನೆಂಕಾರಾ. ಆಚಾಜಣ್ಯ: ಆಯ್ಕಿವೊಂಗಂ ಕುಡಲಪ್ಪೊಂಗಂ ಒರ್ಬ್ಬನೊ 

ಆಚಾರ್ಯನ" (ಎಇ. 2೧೬1೪, ೨೬-೮ ; 885). (ಆ ಸಂ. ಆಚಾರ್ಯ] 

'ಆಚಾರ್ಜ "ಆಚಾರಿಯ' ನೋ. 

!ಆಚಾರ್ಜಪುರುಷ (ನಾ). - ಆಚಾರ್ಯಪುರುಷ : ಅಟ್ಮಮೆಟ್ಟಿ 
ಸ್‌ ೨-೪೨ ವ್ಯಾಖ್ಯಾ). “ಗುರುಲಿಂಗ? ಪರಾ. ೨. ಇಷ್ಟಲಿಂಗ : ನಾಳ್ಗಣ್ಣ yh ಆಚಾರ್ಜ, ಪುರುಷ ಇಆದು ಬಸಮೇಿಯದೆ ಬೀಲಸ್ವೊರನ್‌ 
“ಕರ್ಮಾತ್ಮಕ, ಸತ ಸ ಎಶ್ರೆಯೆ, ನಿವೃತ್ತಿ ಮಾಗೊ F ನ್ಮ ಖ, ತೆಅನ ಮೆಚ್ಚದೊಂ (ಎಇ. XXIV, ೨೬-೧೦ ; 885). 

ಕ್ರಿಯಾಶಕ್ತಿಯುಕ್ತವೂ ಆಗಿ, ಚಿತ್ತಗಮ್ಮ ನಾಮದೇ ಆಚಾರಲಿಂಗವು? | | [ಅಚಾರ್ಜ್ಯ (ಆ ಆಚಾರಿಯ) + ಪುರುಷ] 

ನ ೪೨-೩೩) ; ಆಚಾರಲಿಂಗವಿಡಿದು ಗುರುಲಿಂಗವ ಕಾಣಬೇಕು! ; ಆಚಾರ್ಯ (ನಾ). ೧. ಗುರು: ಓಲಗಿಸಲಾ ಮುನಿಗಳೆಲ್ಲಕೆ ಮೇಲೆನಿನ 

(ಅವಚಂ. ೧೬೮-೭೫೭) ; ಆಚಾರಲಿಂಗ ಪ್ರಸಾದಿಯಾದರೆ ಜಿಹ್ವೈಲಂಪಟ | ಗುರುವೊಬ್ಬ ನಾಭೂಪಾಲಕಂಗಾಚಾರ್ಯನಾಗಿ ಜಿನಪ ಪ್ರಬುದ್ಧಿಯಲಿ(ಬಸಪು. 

ವಿಲ್ಲದಿರಬೇಕು ಆಚಾರಲಿಂಗ ತೃಪ್ತನಾದಡೆ ಭಕ್ತಕಾಯ ಮಮಕಾಯೆ 35! ೫೧-೧). ೨. ಪುರೋಹಿತ. ೩, ವಿದ್ವಾಂಸರು ಮತಪ್ರವರ್ತಕರು 

ನಾಗಿರಬೇಕು (ಆದವ. ೧೯೮-೩೫೧). [ಆಚಾರ ಲಿಂಗ] ! ಮೊದಲಾದವರ ಹೆಸರಿನ ಕೊನೆಯಲ್ಲಿ ಗೌರವ ಸೂಚಕವಾಗಿ 
ಆಚಾರವಂಚಕ (ನಾ). ಆಚಾರಕ್ಕೆ ತಪ್ಪಿ ನಡೆಯುವವನು: ಆಚಾರ; ಸೇರಿಸುವ ಶಬ್ದ: ಉದಾ-- ಪೂಜ್ಯನಾದಾಚಾರ್ಯ, ಮಧ್ವಾ 

ವಂಚಕರ ಎನಗೆ ತೋಜದಿರು (ಬಸವ. ೭೬೨). [ಆಚಾರ * ವಂಚಕ] ಚಾರ್ಯ,ರಾಮಾನುಜಾಚಾರ್ಯ,ಶಂಕರಾಚಾರ್ಯ.9.[ಜೈನ] 
ಆಚಾರವಂತ (ನಾ). ಆಚಾರವುಳ್ಳವನು; ನಿಷ್ಠಾವಂತ: ನಾರಿ; 


| 

| 

I 

| 

|  ಪಂಚಪರಮೇಷ್ಠಿಗಳಲ್ಲಿ ಒಬ್ಬ: ಕಾರ್ಯಮೆಮಗಿದುನೆ ಶಿವಪದ 
ವಾಡಿಯ! ಬ 24ಕವಾಚರ ಭಂ ತನು ಸೆಟ್ಟಿ ತತ್‌ ಚರಣಾರವಿಂ: "| ಪರ್ಯಂತಂಬರಮಮೋಘಮುದ್ಧರಿಸುಗೆ ತಾತ್ಸರ್ಯದಿನರ್ಹತ್ಸಿದ್ದಾ 

\ 

| 

| 

ಕ 

| 

[| 


i 
೨-೭-೫೮). [ಅಚಾರ ಲಾಜ) | | 
ಕ್ರಷಾರಲಿಂಗ (ನಾ). [ವೀಶೈ)] ೧. ಆರು ಲಿಂಗಗಳಲ್ಲಿ ಒಂದು :| | 

ಶ್ರದ್ಮಾಭಕ್ತಿಯುಳ್ಳ ಭಕ್ತನ ಕುರಿತು ಬಿಂದುವೆ ಆಚಾರಲಿಂಗವೆನಿಸಿದುದು' | 

i 

| 


130 
I 
i 


ಬಿ 
ದಾಂಬುಗಳನೀಂಟಿ (ಬಸಪು. ೨೪-೨೨) ; ಜೀವಮಾನದ ಕಡೆಯವರೆಗೂ ಚಾರ್ಯೊೋಪಾಧ್ಯಾಯ ಸರ್ವಸಾಧುಗಳೆಮ್ಮಂ (ಆದಿಪು. ೧-೬); ತಪದಿಂ 
ಬಹಳ ಆಚಾರವಂತನಾಗಿದ್ದನು (ಸಸ್ಯಕ. ೩೧). (ಸಂ. ಆಚಾರನತ್‌) ಸ್ವಾಧ್ಮಾಯದಿಂ ವರ್ಯರಪ್ಪಾಚಾರ್ಯರ್‌ ನಮಗೀವರಕ್ಕೆ ದಯೆಯಿಂದಾ 
ಆಚಾರವತಿ (ನಾ). ಆಚಾರವನ್ನುಳ್ಳವಳು ; ನಿಷ್ಠಾ ವಂತೆ: ಸುಖಮ | ಚಾರ್ಯಸಂಪತ್ತಿಯಂ (ಮಲ್ಲಿಪು. ೧-೩). [ಸಂ.] 
ನೆಂತುಂ ಬಯಸುವೆಯಪ್ಪೊ ಡಾಚಾರವತಿಯಾದಂದಾರುಂ ಪರಿಭವಿ ಸು | ( ಆಚಾರ್ಯತೆ (ನಾ). ಆಚಾರ್ಯನಾಗಿರುವಿಕೆ : ಭಲ್ಲರಿಗೆ ವಿಪ್ರರಾಚಾ 
ವರುಂ ನರಕದುಃಖಭಾಗಿಗಳಪ್ಪರ್‌ (ಕಗವಿ. ೪೩-೧೧ ಚಾವುಂಘ)- (45 | ರ್ಯತೆಯ ಸಮಾಜವೆ, ಸಂಪ್ರದಾಯವೆ ನಿಷೇಧಿಸುತ್ತಿರಲಾ ಸಮಾಜಾಂಗ 


[ಸಂ. ಆಚಾರವತೀ] | : ವಾದ ನಾನುಲ್ಲಂಭಸಲೆ? (ಹೆಬ್ಬೆರ. ೧೧-೧೭). [ಸಂ. ಆಚಾರ್ಯತಾ] 


ಆಚಾರ್ಯನಿಷ್ಕೆ 


ಪಶು 


re (ನಾ). [ನಿತಿಷ್ಟಾ] ತಾನು ಪುತ್ರಾದಿಗಳಂತೆ 
ಚಾರ್ಯನಿಗೆ ಸೇರಿದವನು ಎಂಬ ಭಾವ: ಈ ಪ ಪ್ರವೃ 
ಉಕ್ತಿನಿಷ್ಠಾ. ಆಚಾರ್ಯಿನಿಸ್ಮಾ ಎಂದು ಮೂರು ಪ್ರಕಾರ. 
ಹಿಂದೆ ಹೇಳಿದೆ ಅನುಸ ಸಂಧಾನದಲ್ಲಿ ಪಶುಪುತ್ರಾದಿಗಳಂತೆ ಶಿಷ್ಯನು ಆತ್ಮಿ | 
ಯನಾಗಿ ಸೇರಿರುವುದೇ ಆಚಾರ್ಯನಿ್ಮೆ (ಹಿಂದಸಾ. 
[ಆಚಾರ್ಯ + ನಿಷ್ಠೆ ] 
ಆಚಾರ್ಯಪುರುಷ (ನಾ). ಸದ ವ್ಯಕ್ತಿ; ಯಾವುದಾದರೂ 
ಒಂದು ಪದ್ಧತಿ ಅಥವಾ ಸಂಪ್ರದಾಯಕ್ಕೆ ಮೂಲಪುರುಷ ; ಆದ್ಯ | 
ಪ್ರವರ್ತಕ? ಬಿ. ಎಂ. ಶ್ರೀಕಂತೆಯ್ಮನವರು ಹೊಸಗನ್ನಡ ಸಾಹಿತ್ಯಕ್ಕೆ 
RE ರೆ (ರೂಢಿ). [ಆಚಾರ್ಯ + ಪುರುಷ] 


ತನ 
pH 
& 
೩.೬ ತ 


೨೬೨), 


ಆಚಾರ್ಯಷಟ್ಟಿರ್ಮ (ನಾ). [ಜೈನ] ಆಚಾರ್ಯರೂ ಶ್ರಾವಕರೂ | 


ಅನುಸರಿಸುವ ಆರು ಕರ್ಮಗಳು: ಇಜ್ಮೆಯುಂ 1 ದತ್ತಿ | 
ಯುಂಸಾ ಚೆ ಯಮುಂ ಸಂಯಮುಮುಂ ಟೀ ಆಚಾರ್ಯ 
ಸಟ್ಕರ್ಮಂಗಳುಂ ಕಾ ್ರಾವಕಜನಕ್ಕೆ ಕುಲಧರ್ಮಂಗಳ್‌ (ಚಾವುಂಪು. ೨೨೮). 
[ಆಚಾರ್ಯ + ಷಟ್ಕಿರ್ಮ] 
ಆಚಾರ್ಯಾಣಿ (ನಾ). ಆಚಾರ್ಯನ ಪತ್ನಿ: ಉಪಾಧ್ಯಾಯ ಪತ್ನೀ 
ಎಂಬ ಅರ್ಥದಲ್ಲಿ ಉಪಾಧ್ಯಾಯಿನೀ ಆಚಾರ್ಯಾಣೀ ಎಂದು ವ್ಯವಹಾರ 
(ಸಂ. ಆಚಾರ್ಯಾನೀ] 
ಆಚಾರ್ಯಾನಿ (ನಾ). - ಆಚಾರ್ಯಾಣಿ (ಕಿ). [ಸಂ. ಆಚಾರ್ಯಾನೀ] 
ಆಚಾರ್ಯಾತಿಶಯ (ನಾ). ಶ್ರೇಷ್ಠನಾದ ಆಚಾರ್ಯ : ಈತ ಸಚರಾ | 
ಚರದ ಗುರು ವಿಖ್ಯಾತ ಖುತ್ವಿಜನಿ ಸೀತನಾಚಾರ್ಯಾತಿಶಯನೀತನು ಮಹಾ 
ಪ್ರಿಯನೀತ ನೃಪನೀತ (ಕುವ್ಯಾಸ. ೮-೫೨).-: [ಆಚಾರ್ಯ + ಅತಿಶಯ) 
ಆಚಾರ್ಯೆ (ನಾ). ಆಚಾರ್ಯತ್ವವನ್ನು ವಹಿಸಿದ ಹೆಂಗಸು; 
ಉಪದೇಶಕಳು ; WAL ಸಜ (ಕಿ). [ಸಂ. ಆಚಾರ್ಯಾ] 
ಆಚಿತ (ಗು). ೧. ಕೂಡಿಸಲ್ಪಟ್ಟ ; ಶೇಖರಿಸಿದ. (ನಾ). ೨. ಒಂದು; 
ಗಾಡಿ ತುಂಬುವಷ್ಟು ; ಹತ್ತು ಭಾರಗಳ ತೂಕ. ([ಸಂ.] 
ಅಚಿಭಟ್ಟ (ನಾ). ಒಬ್ಬಾತನ ಹೆಸರು : : ಆಚಿಭಟ್ಟೋ ಭರವ್ವಾಜಗೋತ್ರ 
ಜೋ ಯಾಜುಷುಸುಧೀ (ಎಕ. ೫1೪, ನಾಗಮಂ. ೧೩೮-೨೩ ; 1109). 
[ಅಚ್ಛ + ಭಟ್ಟ) 
ಆಚಿಮಯ್ಯ (ನಾ). ಒಬ್ಬಾತನ ಹೆಸರು : 


(ಹಿಂದಸಾ. ೧೫೯). 


ನಾಯಕನುಂ ಆಚಿಮಯ್ಯನು (ಕಇ. 1೪, ೩೪-೨೩; 1109), 
[ಆಚಿಮ್ಯ * ಅಯ್ದ] 
ಆಜಿಯಕ್ಕ (ನಾ). ಒಬ್ಬಾಕೆಯ ಹೆಸರು : ಚಂದ್ರಮೌಳಿ ವಧುವೀ | 
ಶ್ರೀ ಆಟಿಯಕ್ಕೆಂ ಜಗಜ್ಜನಸಂಸ್ತುತ್ಯೆ (ಎಕ. 11, ೩೨೭-೪೪; 1181). 


[ಆಚ್ಛಿ * ಅಕ್ಕೈ) 
ಆಚು (ನಾ). (ಉಕ) ಅವಶ್ಯಕತೆ; ಅಗತ್ಯ; ಸಮಯ; ಕಷ್ಟಕಾಲ; 
ದರದು : ತಿಗುರಿ ತಿರುಗಿದರೆ ನಿಲ್ಲಿಸುವ ಅಚು ಕುಂಬಾರನದು (ರಕ್ತಧ್ವ. 
೨೫೭); ನಿಮ್ಮ ಧಣಿಯರಿಗೆ ನನ್ನ ಆಚನ್ನಷ್ಟು ತಿಳಿಸಿಹೇಳು (ಜನನಾ. ೫೭); 
ನನ್ಮು ಆಚಿನಾಗ ನಿಮ್ಮಹಾಂಗ ನೆರವಿಗೆ ಬರೂಮಂದಿ ಕಡಖಾರಿ (ತಿಡುಗು. 
೫೧) ; ಅಂಗಾಲಿಗೆ ಹೇಸಿಗೆ ಇಲ್ಲ ಆಚಿದ್ದೆವರಿಗೆ ನಾಚಿಕೆ ಇಲ್ಲ (ಗಾದೆ). 
[*- ಮರಾ. ಓಂ. ಆಜ್‌] 
ಆಚುಗಿ (ನಾ). ಒಬ್ಬಾ ತನ ಹೆಸರು: ಆನುಪಮವೈರಿ ಮಣ್ಣಳಿಕ 
ತತ್ಸಹಜಾತರಪ್ಪ ನಾಳನೃಪ (ಸೌಇಇ. XV, ೧೩೪-೧೯ ; 1178). £2] 
ಆಚುಸೇಚು (ಸಾ). ತೊಡಕು; ತೊಂದರೆ; ಅಡ್ಡಿ; ಆತಂಕ: 
ನಿಮಗೆ ವ್ಯನಹಾರದ ಆಚುಪೇಚು ಗೊತ್ತಿಲ್ಲ (ಎತ್ತಿಕೈ. ೭೬). 
[ಆಚು 1 ಪೇಚು] 


W 
| 


ನಾರಣದೇವನುಂ ಮುದಯ | 


೫೮೬೩. ಆಚ್ಛಾದ್ಯ 


| | ಆಚೆ (ಅ). ೧. ಅತ್ತಕಡೆ; ಆಕಡೆ: ಆ ಮರದ ತೆಪ್ಪದಲ್ಲಿ ಧರೆಯವರು 
ಹೋಗಿ ಆಚೆಯ ಧರೆಯ ಬೆವಹಾರವ ತಂದು (ಮೋಳಿಮಾ. ೪೮) ; ನೆರೆದ 
ದೈವದ ಹಿಂದನಿರಡೆಯಾಚೆಗೆ ನೂಂಕಿ (ಸಾನ ಂ ಚ. ೨-೨೧೧); ತೆಗೆದು 
ದಾಚೆಯಲವರ ಬಲ ಜಗದಗಲದುಬ್ಬಿನ ಬೊಬ್ಬೆಯಲಿ (ಕುವ್ಕಾಕ. ೧-೭); 
ವಾದ್ಯಗೀತಾಮೃತಲಹರಿ ಲಳಿ ಮಸಗಿತಾಟೆಯಲರಸು ಹಂತಿಯಳಿ 
(ತೊರರಾ. ೧-೭-೫೨) ; ಹೋಗಿಬಾರೈ ಎಂದಾಚೆಗೆಳೆದರೂ ತಲೆಬಾಗಿ 
ನಿಂತೂ ಅಲ್ಲಿ ವತೌನವಾಗಿ ಓಗರಕೆ ಮನೆಮನೆಯ ತಪ್ಪದೆ ಶಿರುಗುವ 
ಜೋಗಿಯ (ಪುರಂದ. ೧-೬೪-೩) ; ಪಾಡಜಿಡೋಲಗಗೊಟ್ಟಾಚಿ ಶಿರವ 
ನಲ್ಲಾಡಿಸುತಿಹನು ನೋಳ್ಪವರಾ (ಭರಚ. ೧-೩೭); ಅಚೆಯ ಬೀದಿ 
ಯಲ್ಲಿ ಅವಮಾನವಾದರೆ ಈಚೆಯ ಬೀದಿಯಲ್ಲಿ ಹೊಸ ಆಳು (ಗಾದೆ). 
೨. ಅನಂತರ; ಆಮೇಲೆ: ಆಚೇನಾಡದ ಶುಕ್ರವಾರ (ಮುಂಬಯಿ. 
| ೧-೭). &, ಹೊರಗಡೆ; ಹೊರಗೆ (ದಕ) : ಅವರು ಮನೆಯಲ್ಲಿಲ್ಲ ಆಚೆ 
| | ಹೋಗಿದ್ದಾರೆ (ರೂಢಿ). 
| ಆಚೀಚೆ - ಆಕಡೆ ಮತ್ತು ಈಕಡೆ: ಕಾವಲುಗಾರರು ಆಚೀಚೆ 
[15] ಹೋದರೆ ನಾನು ನೋಡಿಕೊಳ್ಳುವುದು (ಮಾರ್ಗದ. ೨೩೫). 
| [ದೇ. ॥ ತುಳು. ಅಂಚಿ, ಆಪೆ; ತೆಲು. ಅಚ್ಚಟ, ಅಚ್ಚಟು, 
ಆಚ್ಚೋಟು, ಆಡ ಇ ಅಲ್ಲಿ, ಅಸ್ನ 49] 
| |ಆಚೇಶ್ವರ (ನಾ). ಒಂದು ಈಶ್ವ ರಮೂರ್ತಿಯ ಹೆಸರು: ಕೇಶವ 
| | ದೇವರು ಆಚೇಶ್ವರ ಗವಜಕೀಶ್ವರ ಗಂಗೇಶ್ವರ ಚಿತ್ರೇಶ್ವರ ತೆಲ್ಲಿ ಗೇಶ್ವರ 
30 | (ಎಕ. ೫1, ಚಿಕ್ಕಮ. AE 1249). [ಅಚ + ಈಶ್ವರ) 
ಅಜ್ಜ (ಗು). ಮುಚ್ಚಲ್ಬಟ್ಟ; ಹೊದಿಸಲ್ಪಟ್ಟ ; ಮರೆಮಾಡಿದ : 
| | ಸಾಂದ್ರಭಸ್ಮಾಚ್ಛನ್ನ ಸಖಲ ಕೋ ಸಲಭರಾಜಲ್ಲಳಂ ಮಗನ 
ನಪ್ಪಲೈಳಸಿ ಗ ಕಷ ೯೧-೩೫೩). [Ao] 
i ಆಚ್ಛಾದನ (ನಾ). ೧. ಮುಚ್ಚುವುದು; ಮ ರೆಮಾಡುವುದು: 
ಆದಿತ್ಮನು ... ಕಿರಣಗಳಿಂದ ಲೋಕಗಳನ್ನು ಆಚ್ಛಾ ದನಮಾಡುತ್ತಾ 
| (ಜುಳ್ಸಾರ. ೨೭೪). ೨. ಹೊದಿಕೆ; ಬಟ್ಟಿ ಆಚ್ಛಾದನಂ, 
| ಅಂಬರಂ . .. ಪಟಃ - ಈ ೧೦ ಸೀರೆ (ಹಲಾಯು. ೯೦-೩೯೪). 
| ೩. ಗೌಸು; ಚೀಲ; ಒರೆ. ೪. ಮನೆಯ ಮೇಲ್ಭಾವಣಿಗೆ ಆಧಾರ 
ವಾದ ಮರದ ಪಟ್ಟಿ : “ಆಚ್ಛಾದನಂ, ವಲಭಿಃ - ಈ ೨ ಮನೆಯ 
ಹೊ(ದಿ)ದಕೆ?' (ಹಲಾಯು. ೫೧-೧೪೮). [ಸಂ] 
ಆಚ್ಛಾದಿತ (ಗು). ಮುಚ್ಚಲ್ಪಟ್ಟ ; ಹೊದಿಸಲ್ಪಟ್ಟ; ಮರೆಮಾಡಿದ : 
ಆಚ್ಛಾದಿತ ದಿವ್ಯದುಕೂಲನುಂ ಆಗಿ (ನಂಬಿರ. ೧೬-೧೨೬); ಮೇಘಾ 
ಚ್ಛಾದಿತವಾಗಿದ್ದರೆ ಅರುಣಚ್ಛಾ ಯೆಯೆಂತು ? (ಶಾಂತಲಾ. ೨೫೮) ; ಬೆಟ್ಟಿ 
ಗಳು ಗಿಡಗಂಟಿ ಎಲೆಬಳ್ಳಿ ಗಳಿಂದ ಆಚ್ಛಾದಿತವಾಗಿದ್ದು . » . ಒಪ್ಪು ವುವು 
(ಹೇಮಂತ. ೧). ([ಸಂ.] 
ಆಚ್ಛಾದಿಸು (ಕ್ರಿ). ಮುಚ್ಚು; ಹೊದಿಸು; ಮರೆಮಾಡು : ಸಲೆ 
ಮಾಯಾಮೋಹವಾಚ್ಛಾ ದಿಸೆ ನೆಆಿಧೃತಿಗೆಟ್ಟಿಂ (ರಕ್ಟಾಶ. ೫೩); ಉಗುರಿಂ 
ದಂಟ ಬೆರಂಟಿಯಂಜನಮದಕ್ಕುಂ ಚೌಕಮಂ ಕೀಣುತುಂ ತೆಗೆದಾಚ್ಛಾ 
ದಿಸೆ ಕೇಳ ನೀಳಪಟಮಕ್ಕುಂ (ಗಿರಿಕ. ೪-೭೬). 
(ಅಚ್ಛಾ ದನ * -ಇಸ್ಕು] 
| ಅಚ್ಛಾ ದ್ಯ (ಗು). ೧. ಮುಚ್ಚಲ್ಪಟ್ಟ; ಹೊದಿಸಲ್ಪಟ್ಟಿ : ಉಪಪಾದ 
i! ಭನೆನತೆಲ್ರ ದೊಳುಪಚ್ಛದಾಚ್ಛಾದ್ಯತಳದೊಳನವದ್ಮಡೊಳಗ್ಗ ಪಿತನಿರೆ ಪಾಸಿ 
ನೊಳ್‌'(ಶಾಂತಿಪು. NS (ನಾ. ೨. ಹೊದಿಕೆ, ಉಡಿಗೆ: ಚಾಮರೋ 
| ದ್ಲಾಮ ಚೀನಾಂಬರಾಚ್ಛಾದ್ಯಂಗಳೊಳಂ ... ಅಳವಟ್ಟು: ಮದನ 
ಮಂಗಳಾಗಾರದ್ವಾರ ಮಕರತೋರಣದಂತಿರ್ದ ನವಿಲುಯ್ಯ ಲ ಕೆಲಕ್ಕೆ 
ವಂದು (ಚಂದ್ರಪು. ೪-೪೫ ವ). [ಸೆಂ.]) 


5 


10 


(25 
ಚೀಲಂ... 


30 


ಆಚ್ಛ್ರಾದ್ಯಮಾನ ೫೮೪ -ಆಜ್ಮೆ 

ಆಟ್ಛಾದ್ಯಮಾನ (ಗು). ಮುಚ್ಚೆಲ್ಬಡುತ್ತಿರುವ; ಮರೆಮಾಡಲ್ಪಡು! | ಆಜಾನುಬಾಹು (ನಾ). ೧. ನೇರವಾಗಿ ನಿಂತು ನೀಡಿದರೆ ಮಂಡಿ 
ತ್ರಿ ಗರು : ಆ ಬಾಲಿಕೆ ಗದ್ಗ ಬಳಕ ವಾಮಕರನಲ್ಲವಾಂಗುಳಿನಖಾಕ್ಷಿ: ಯನ್ನು ಮುಟ್ಟುವಷ್ಟು ನೀಳವಾದ ತೋಳು; ಉದ್ದವಾದ 
ಪ್ರಾಶ್ರುಸ್ರವೆ ದಕ್ಷಿಣಹಸ್ತಾ ಚ್ಛಾದ್ಯ ಮಾನ ಸ್ತನಾಂಶುಕೆಯಾಗಿ (ಶಾಂಶಿಪು. | ತೋಳು: ಸ್ಥೂಲೋನ್ನತಾಜಾನುಬಾಹು ಸಲ್ಲಕ್ಷಣವಿಶಾಲವಕ್ಷಂ (ನೀಕೈಪು. 
೬೨೬೨ ತೆ [ಸಂ. | ೪-೧೨-೨೫); ರಂಗ ನಿನ್ನಾಜಾನುಬಾಹು ಚೆರಳುನಖಿಮಂಗಂಡವರು 

ಆಚ್ಛುರಿತ (ಗು). ೧. ಬೆರಸಿದ; ಸೇರಿಸಿದ. ೨. ಉಗುರಿನಿಂ ದ ಮಜುಹುಟ್ಟಿ ಮುಂಗುಜುಹಜಕಿಯರು (ಶತ ಸಾ ೦. ೩-೧೩); ತಮ್ಮ 
ಗಿದ. ೩. ಹೊದಿಸಿದ; ಮುಚ್ಚಿ ದ (ನಾ). ೪. ಕೈಯುಗುರು 


ಆಜಾನುಬಾಹುಗಳಿಂದ.. , ಮಗಳನ್ನು ಹೊತ್ತುಕೊಂಡು (ಹೊಸಕ್ಷಿ ೨೫). 
ಗಳನ್ನು ಪರಸ್ಪರವಾಗಿ ಉಜ್ಜಿ ಶಬ್ದ ಮಾಡುವುದು. ೫. ಗಟ್ಟಿಯಾದ; ೨. ಮಂಡಿಯನ್ನು ಮುಟ್ಟುವಷ್ಟು ನೀಳವಾದ ತೋಳುಳ್ಳವನು : 
ನಗು; ಟು ನಗು. ೬. [ನಾಟ್ಯ] ಮೂವತ್ತೆರಡು ಆಂಗಹಾರೆ, 


ಬ್ಬೊಬ್ಬರೂ ಒಂದೊಂದು ಗೂಳಿಯಂತಿದ್ದರು ; ಅಜಾನುಬಾಹುಗಳು ; 
ಗಳಲ್ಲಿ ಒಂದು: ಸ್ಥಿರಹಸ್ತ ಪರ್ಯಸ್ತ... ಆಲೀಢ ಆಚ್ಛುರಿತ... ಈ | ತುಂಬಿದ ಭುಜವುಳ್ಳವರು (ವಚಭಾ. ೫೮). ೩. ಎತ್ತರವಾದ ಮನುಷ್ಯ. 
ಮೂನತ್ತೆರಡು ಅಂಗಹಾರಂಗಳ ಪೆಸರು (ಲಾಸ್ಕರಂ. ೫-೭ ವ); ವಿಲಸಿತ 


"[ಸಂ. (ಆಜಾನು * ಬಾಹ್ಕು)] 
ನೂಫುಭ ಭ್ರಮರ. ..ಅಗ್ಗದ ನೃತ್ಯ ಶಾಸ್ತ್ರದೊಳ್‌ ಸಲೆ ಪೆಸರಾದ್‌ದಾಚ್ಛು | pe ಮಂಡಿಯವರೆಗೂ ನೀಡಿದ ನೇತಾಡು 
ರಿತಮೆಂದೆನುತಂ ನೆಗಳ್ಹಂಗಹಾರಮುಂ ( (ಲಾಸ್ಕರಂ. ೫-೩೦). [ಸಂ. 71 


ಕ್ರಿರುವ,--ನೇತುಬಿದ್ದಿರುವ: ನನ್ನ ಅಜಾನುವಿಲಂಬಿತ ಕೇಶರಾಶಿ 
ಆಚ್ಛುರಿತಕ (ನಾ). - ಆಚ್ಛುರಿತ ೫. [ಸಂ.7 


ಯನ್ನು ಬಿಚ್ಚಿ ಬಿಟ್ಟು ಪುನಃ ಪುನಃ ಅವನ ಪಾದಧೂಳಿಯನ್ನು ಎತ್ತಿ ಮೈಗೆ 
ಆಚ್ಛೇದ (ನಾ). ಕತ್ತರಿಸುವುದು; ಕೊಯ್ದುಹಾಕುವುದು. ಬಳಿದುಕೊಂಡೆನು (ಇಪ್ಪಕ. ೧೯೦). (ಸಂ. (ಆಜಾನು + ವಿಲಂಬಿತ)) 
"ನಿರಾಚ್ಛೇದ' ಪರಾ. (ಸಂ.] 


| 
| 
[15| ಆಜಾನುವಿಳಂಬಿ (ನಾ). ಮಂಡಿಯವರೆಗೆ ನೀಳವಾದದ್ದು : ಬಾಹು 
ಆಚ್ಛೇದಿಸು (ಕ್ರಿ). “ಕತ್ತರಿಸಿಹಾಕು ತ (ಪ್ರಭಣ್ಣ). ಗಳಾಜಾನುವಿಳಂದಿಗಳ್‌ (ಆದಿಫು. ೧-೭೪). 
[ಆಚ್ಛೇದನ್ಯ * -ಇಸ್ಕು] | [ಸಂ. ಆಜಾನುವಿಲಂಬಿನ್‌] 

ಆಚ್ಛೋಟಿನ (ನಾ). ಬೇಟಿ: “ಆಚ್ಚೋಟನಂ, ಮೃಗಯಾ, ಮೃಗವ್ಯಂ,| | ಆಜಾನೇಯ (ಗು). ೧. (ಕುದುರೆಯನ್ನು ನಿರ್ದೇಶಿಸುವಾಗ) 
ಪಾಪರ್ಧಿಃ, ಆಖೇಟಕಃ ಈ ೬ ಬೇಂಟಿ ೫ (ಹಲಾಯು. ೭೧-೨೮೧). | ಒಳ್ಳೆಯ ತಳಿಯಲ್ಲಿ ಹುಟ್ಟಿದ : ಆಜಾನೇಯಾಶ್ಟೋತ್ಯರಂ ಬಾಟಕ್ತಿಯೊ 
[ಸಂ.] ಮಣಿನಿಚಯಂ ಬಾಟಕ್ತಿಯೋ ಪೇಟಂ (ಸಂಸಭಾ. ೬-೪೦) ; ಆಜಾನೇಯ 
ಆಚ್ಛ್ರೋದನ (ನಾ). ಎ ಆಜ್ಛೋಟನ. [ಸಂ.] ಕಾಂಭೋಜ ಭೂಮಿಜಂಗಳಪ್ಪ ಜಾತ್ಮಶ್ವಂಗಳುಮಂ (ಪಂಸಭಾ. 
ಆಜ (ಗು. ಆಡುಗಳಿಗೆ ಸಂಬಂಧಿಸಿದ; ಆಡಿನ. (ಸಂ.7 ೬-೭೨ ವ). (ನಾ). ೨. ಉತ್ತಮಜಾತಿಯ ಕುದುರೆ: ರಾಜನ 
ಆಜಂತಿ (ನಾ). ಒಬ್ಬ ಅಧಿಕಾರಿ: ಯೆರ್ಮ್ಮಾಳಆಜಂತಿಯಾದ ಮಾರಂಮ ಐಶ್ವರ್ಯವನ್ನೂ ಆಲಂಕೃತರಾದ ನಾರಿಯರನ್ನೂ ಆಜಾನೇಯಗಳು 

ವೆರ್ಗ್ಗಡೆಯರು (i Ix-ii, ೪೨೬-೮; 1402). [9] | ಕಟ್ಟದ ಸೊಗಸಾದ ರಥವನ್ನೂ (ತೀರ್ಥಕ. ೭೧). [ಸಂ.] 
ಆಜಕ (ನಾ). ಆಡುಗಳ ಗುಂಪು; ಮೇಕೆಯ ಮಂದೆ. [ಸಂ.] 25, ಆಜಾರಿ (ನಾ). ರೋಗ: ಇದಲ್ಲದೆ ದಂಡಿನಲ್ಲೂ ಕಾಯಿಲೆ ಆಚಾರಿ 
ಆಜಗ (ನಾ). ಸಲಿಗೆ; ಸದರ (?) : ಗಂಡಹೆಂಡಿರಾದರೂ ಪರಸ್ಪರ | | ಅದೆಂಥಾ ಜನರನ್ನು ವೀರರಾಜೇಂದ್ರ ಪ್ಯಾಟಿಗೆ ಕಳುಹುತ್ತೇನೆ (ರಾಜೇಂದ್ರ. 
| 
| 


ಟಾ 


ಸೌಹಾರ್ದವಿಲ್ಲದಿದ್ದರೆ ದುಃಖಮುಯ. ಮಕ್ಕಳಿಗೆ ಆಜಗವನ್ನು ಕೊಡ | ೭೭). [<-ಅರೆ. ಪಾರ. ಮರಾ, ಆಜಾರೀ - ರೋಗಿ] 

ದಿದ್ದಕೆ ಕೊಡಲಿಲ್ಲವೆಂದು ದುಃಖ, ಕೊಟ್ಟರೆ ಕೆಟ್ಟ ತನದ ದುಃಖ (ಮುಸುಗ. | | ಆಜಿ; (ನಾ). ೧. ಯುದ್ಧ; ಕದನ: ನಿನ್ನನುಟುಗಿಸಲುಮಾಜಿಯೊಳೆನ್ನಂ 

ಸ [?] | ಬೆಂಕೊಂಡು ಕಾದಲುಂ (dod. ೩-೭೩), ನೀರನೆಂದಜಕಿ 
ಆಜನ್ಮ (ಅ). ೧. ಜನನಕಾಲದಿಂದ ಹಿಡಿದು; ಹುಟ್ಟಿದಂದಿನಿಂದ. [5 ದುದಿಲ್ಲೇಕಾಕಿ ಸಾಮಾನ್ಯನೆಂದನಿತುಂ ರಾಜಸಮಾಜಮಾಜಿಗುಅದೆಯ್ತಂ 

೨. 'ಒನನಿರುವವಕೆಗೆ; ಜೀವಿತಾವಧಿಯವರೆಗೆ: ಈ ಸುಷಮೂಗಳ ದತ್ತು (ಪಂರಾಮಾ. ೩-೪೮). ೨. ಯುದ್ಧರಂಗ : ಈ ಮಾಳ್ಕೆಯಿನಾಜಿ 

ವನ್ನು ನೀನು ನಿರುಕರಿಸಿದೆಯಾದರೆ ನಾನು ಆಜನ್ನ ದುಃ ಖಿಯಾಜೇನು | ಯೊಳೋರೊಂದೆಡೆಯೊಳ್‌ ... ಜುದ್ಧಂ ಪೆರ್ಚಿರೆ (ರಾಮಾಶ್ಚ. ೯೭-೧೨). 

(ಕಾಂತೆ 64). [ಸಂ. ಅಜನ್ಮೆಂ] | | ೩ ಪಣಕಟ್ಟಿ ಸ್ಪರ್ಧೆಯಿಂದ ಓಡುವುದು; ಓಟದ ಜೂಜು. 
ಆಜಮ್ಮರಸೆ (ನಾ). ಒಬ್ಬಾತನ ಹೆಸರು : ಶ್ರೀ ಕದಮ್ಬರಾ ಆಜಮ್ಮರಸ | ೪. ಬೈಗಳು. [ಸಂ.] 

ಗಾತಮೆಸ್ಸಾ ನಕ್ಕೆ ಕೊಟ್ಟುದು ಸೊಡರು ಸ್‌ ೪11, ಶಿಕಾರಿ. ೪೫-೬೦ ; | : ಆಜ್ಮಿ (ನಾ). ಅಜ್ಜಿ: ಪ್ರಿಯಂವದೆ ಅಜ್ಜಿಯನ್ನು ಹಾಸ್ಯಮಾಡಿ ಶಕುಂತಲೆಗೆ, 

890). [ಅಜನ್ಮು ತೆ 'ಅರಸ್ಕ] | «,,. ನೀನು ಬರುವವರೆಗೆ ಮುದುಕಿಯಾಗಿದ್ದ ಆಜಿ ನಿನ್ನನ್ನು ನೋಡಿ 
ಆಜವಂಜವ (ನಾ. ಸಂಸಾರ; ಹುಟ್ಟುಸಾವುಗಳ ಪರಂಪರೆ: | ದೊಡನೆ ಹುಡುಗಿಯಾಗಿಬಿಟ್ಟರು, ಎಂದಳು. ಅನಸೂಯೆ “ಆಜಿಯನ್ನು 
ಆ ಮಹಾನುಭಾವನಾಜವಂಜವ ನಿಭಾನಕ್ಕೆ ಜಹಿ ವಜ ಪ್ರಜಂಘನೊಳಾ | || ಮುದುಕಿಯೆಂತ ಯಾರು ಹೇಳಿದರು... ಎಂದಳು (ಸಣ್ಣಕ. ೪11, 
ತ್ಮೀಯ ಧರಾಭಾರಮಂ ನಿಲಿಸಿ... ಮೋಕ್ಷಲಕ್ಷ್ಮೀ ಕಟಾಕ್ಷೈಕ ಲಕ್ಷ್ಮ | | ೧೭). [-ಹಿಂ, ಆಜೀ) 
ಸಾ (ಆದಿಪು. ೪-೬೭ ವ); ಜಿನೇಂದ್ರ ದೀಕ್ಷೆಯ ಮಜಕಿನೊಕ್ಕಂ ಬೇಗೆ 4. -ಆಜ್ಯೆ (ಪ್ರ). ಪ್ರೀತಿ ಬಾಂಧವ್ಯಗಳ ಸೂಚಕವಾಗಿ ಅಕಾರಾಂತ 
ಮಾಜನಂಜನ ನರರ (ಶಾಂತಿಪು. ೯-೧೮). [ಸೆಂ.] | ಪದಗಳೆ ಕೊನೆಯಲ್ಲಿ ಸೇರುವ ಪ್ರತ್ಯಯ. ಉದಾ ಅಕ್ಕಾಜಿ, 

[| 


ಆಜವಾನ "ಅಜವಾನ' ನೋ. ಅಣ್ಣಾಜಿ, ಭಾವಾಜಿ, ಮಾವಾಜಿ: ಕುಸುಮವಿದ್ದೆಡೆಗೆ ಮಧುವ್ರತ 

ಆಜಸ್ರಂ (ಅ). ಯಾವಾಗಲೂ ; ಎಡೆಬಿಡದೆ; ಸಂತತವಾಗಿ: ಹೋಹಂತೆ ಕುಸುಮಾಜಿಯರಮನೆಗಾಗಿ (ಭರ ಚ. ೯-೨೮) ; ಕ್ಷೇಮನೆ 
ಕರಿತುರಗರಥಪದಾತಿಯ ಚರಣಾಸಂಘಾತಜಾತರಜಮಾಜಸ್ರಂನೆರೆದಂಬರೆ ಭಾವಾಜಿ ಮತ್ತು ನಿಮಗೆ ಪರಿಣಾಮವೆ ಹೇಳು ಭಾವಾಜಿ (ಭರಚ. ೯-೩೭) ; 
ಕೊಗೆಯಲ್‌ ಬಳಭರದಿಂ ಧರೆಯೆಟ್ಟುನಾಜುವಂತಾಯ್ತಾ ಗಳ್‌ (ಪಂಪಭಾ. |45| ಎಲ್ಲರೂ ಎನ್ನುತ್ತಿದ್ದರು ಅಕ್ಕಾಜಿ, ಆಕ್ಕಾಜಿ ತಾನೂ ಎನ್ನುತ್ತಿದ್ದ (ಅಕ್ಕಾಜಿ. 
೧೦-೬೮). [< ಸಂ. ಅಜಸ್ರಂ] | ೩೨). (2) 


ಆಜಿಜಯ ೫೮೫ ಆಜ್ಞಾಧಾರಿಣಿ 


ಆಜಿಜಯ (ನಾ). ಯುದ್ಧಜಯ : ಆಜಿಜಯೋದಾರಸಾರಸುತನಿಲ್ಲದೆ 
.. - ಶಿವನೈಜೋನ್ನತ ಭಕ್ತಿಮುಕ್ತಿಗೆಂತೆನುತಿರ್ದಂ (ಹಮ್ಮಿರ. ೨-೨). 
[ಆಜ್ಮಿ * ಜಯ] 
ಆಜಿರಂಗ (ನಾ). ಯುದ್ಧಭೂಮಿ ; ರಣರಂಗ : ಭವದೂರುಯುಗಂಗಳ 
ನಾಜಿರಂಗದೊಳ್‌ ಗಿಜಿಗಿಜಿಮಾಡಲೆಂದವನ ಪೂಣ್ಣುದು ನಿಕ್ಕುವಮಾಗ 
ದಿರ್ಕುಮೇ (ಪಂಸಭಾ. ೯-೫೨); ವಾಹಕರಟ್ಟಿಯುಂ ತುರಗದಟ್ಟಿಯುಮಾ | 


' ಆಜೀವಿಕೆ (ನಾ). ಜೀವನೋಪಾಯ ; ವೃತ್ತಿ; ಉದ್ಯೋಗ: ವೃತ್ತಿ 
ಗಳ, ವ್ಯಾಪಾರಗಳ, ಆಜೀವಿಕಾಗಳ ಅಥವಾ ನೌಕರಿಗಳ ಸಂಬಂಧದಲ್ಲಿ 

ದ ಅಮಾನ್ಯವಾಗತಕ್ಕುದಲ್ಲ (ಭಾಧಾನ. ೧೫೭). (ಸಂ. ಆಜೀವಿಕಾ] 
; ಆಜುಬಾಜು, ಆಜೂಬಾಜು (ನಾ). ನೆರೆಹೊರೆ; ಅಕ್ಕಪಕ್ಕ: 
ಡೋಲಿಲ್ಲದೆ, ಮೆರವಣಿಗೆಗೆ ಹೋಗುವಾಗ ಆಜುಬಾಜು ಮನೆಯವರು 
ಎಚ್ಛ್ಚರವಾಗೆದೆ, ಎಂಥ ಮೆರವಣಿಗೆಯೆಂದು ಅವರನ್ನೂ ಅವರಿಗೆ ಕೊಟ್ಟ 


5 


ಡಿದುವಾಜಿರಂಗದೊಳ್‌ (ಪಂರಾಮಾ, ೧೩-೬೫). [ಅಜಿ * ರಂಗ) | : ಅಡ್ವಾನ್ಸನ್ನೂ ಬಿಟ್ಟು (ಶ್ರೀಕಥೆ. ೧೧೦); ಆಜು ಬಾಜಿನ ಮನೆಗಳ 
ಆಜಿರಖೊಲ್ಲ (ನಾ). ಒಂದು ಊರಿನ ಹೆಸರು: ಅಜಿರಖೊಲ್ಲಾನುಗತ | | ಹೆಂಗಸರು, ಮಕ್ಕಳು, ಮದುಮಗನನ್ನು ನೋಡುವ ಆತುರದಿಂದ... 


| 
(ಎಇ. 111, ೨೧೦-೧೪ ; 1143). "ಆಜಿರಗೋಳ' ಪರಾ. | | ನೆರೆದಿದ್ದಾರೆ (ಮೂರುವಾ. ೨೧೬). ಆಜೂಬಾಜು : ಆಜೂಬಾಜು ಇರು 
[ಆಜಿರ್ಯ * ಖೊಲ್ಲ?] [10]  ವಂಥ ಭೂಮಿ (ಮಹಾನಂ. 11, ೬೦) ; ಪೋಲೀಸಿನವರ ವಾಸನೆ ಕೂಡ 
ಆಜಿರಗೋಳ (ನಾ). ಒಂದು ಊರಿನ ಹೆಸರು: ತೊಣಗೆಲೆ ಜಟ್ಟಹಳ್ಳಿ | ಇರಲಿಲ್ಲ ಆಜೂಬಾಜಿನಲ್ಲಿ (ಸಾಹೇಬ. ೫೬೫). 
ನೆಗಯ್ದಾಜಿರಗೋಳನೆನಿಪ್ಪಗುರ್ವುವೆತ್ತೇಿಕೆಯ ಬೇಡವಟ್ಟು ಗಳ ಬೂತುಗ 
ಬೀರುಗಗೋಯೆಯರ್ಕಳಂ (ಕಾವ್ಯಾವ. ೨೧೨). "ಆಜಿರಖೊಲ್ಲ' ಪರಾ. 
[ಆಜಿರೈ + ಗೋಳ 7] 


[4 ಮರಾ. ಆಜೂಬಾಜೂ] 
ಆಜೂಜುವಾರಿ (ನಾ). ಅನುಸರಣೆ; ದೈನ್ಯವರ್ತನೆ: ನಮ್ಮಂಥ ಸಣ್ಣ 
ಸಣ್ಣ ಸರ್ಕಾರಿ ನೌಕರರಿಗೆ ದೊಡ್ಡ ದೊಡ್ಡ ಊರಿಗೆ ವರ್ಗವಾಗುವುದು 


ಆಜಿಲಂಪಟ (ನಾ). ಯುದ್ಧದಲ್ಲಿ ಅತ್ಯಾಸಕ್ತಿಯುಳ್ಳವನು: ಚಳಿಯಿ 15) ಬಹು ಕಷ್ಟ... ಎಷ್ಟೆಷ್ಟೋ ಸಿಫಾರಸು, ಸರಬರಾಯಿ, ಆಜೂಜುವಾರಿ 
ದೆಸೆಗೆ ಮಸಗಿದಂ ದನುಜೇಂದ್ರಂ (ಪಂರಾಮಾ. ೧೩-೧೩೩). | ವರ್ಯ, ಗುರುವರ್ಯರ ಅಜೂಜುವಾರಿ ಮಾಡುತ್ತಿದ್ದರೂ (ಮರ್ಯಾದೆ. 
[ಆಜ್ಮಿ * ಲಂಪಟ] ೧೩೭). [1] 


ಆಜಿಶ್ರಾಂತ (ನಾ). ಯುದ್ಧಮಾಡಿ ಆಯಾಸಗೊಂಡವನು:| | ಆಜೂಬಾಜು "ಆಜುಬಾಜು' ನೋ. 
ಅಜಿಶ್ರಾಂತನಂ ಯಶೋಧನನಿಜ*ಯಂ (ಶಾಂತಿಪು. ೪-೫೧). 20 ಆಜ್ಞಾಕ್ಸರ (ನಾ). ಅಪ್ಪಣೆಯ ಮಾತು: ಪಿರಿದುಂ ಕೂರ್ಪೆಯೊ 
[ಅಜಿ * ಶ್ರಾಂತ] | 
ಆಜೀವ, (ನಾ). ೧. ಜೀವಿಕೆ; ವೃತ್ತಿ; ಜೀವನೋಪಾಯ: | [ಳ್ವೆಂ] ದೇವರೆನ್ನನಿಂತೇಕೆ ಮಗುಟಕಿ ಬೆಸಗೊಂಡಪಿರಿಂ (ಕಾದಂಉ. ೩೯೪). 
“ಜೀವನಂ, ವೃತ್ತಿಃ, ಆಜೀವಃ, ವಾರ್ತಾ ಈ ೪ ಬಾಲಕ್ಕೆ” (ಹಲಾಯು. | [ಸಂ. (ಆಜ್ಞಾ + ಅಕ್ಷರ)] 
೯೩-೪೧೬). ೨. [ಜೈನ] ಜೈನಸಾಧು; ಶ್ರವಣ: “ನಗ್ನಾಟ,; , ಆಜ್ಞಾಚಕ್ರ (ನಾ). ೧. [ತಂತ್ರಶಾ] ಷಟ್ಟಿಕ್ರಗಳಲ್ಲಿ ಒಂದು; 
» «« ಆಜೀವ, ಮಲಧಾರೀ, ನಿರ್ಗ್ರಂಥಃ, ಸಾಧುಃ- ಈ ೧೦ ಸವಣನ|25| ಹುಬ್ಬುಗಳ ನಡುವೆ ಇರುವುದೆಂದು ಭಾವಿಸಿರುವ ಒಂದು ಚಕ್ರ : 
ಪೆಸರ್‌ ? (ಹಲಾಯು. ೫೭-೧೮೯). [ಸೆಂ.] ಭ್ರೂಮಧ್ಮಸ್ಥಾನದಲ್ಲಿ ಆಜ್ಞಾ ಚಕ್ರ, ಮನವೆಂಬ ಮಹಾಭೂತ, ತಮಂಧಾ 
ಆಜೀವ್ಯ (ಅ). ಜೀವವಿರುವವರೆಗೆ ; ಬದುಕಿರುವವರೆಗೆ: ಆಜೀವವೂ! | ಕಾರ ದ್ವಿದಳಪದ್ಮ (ಅವಚಂ. ೪೪-೧೮೮). ೨. ಭೂಮಂಡಲ ಭಾಗ. 


ದಾರಿದ್ರಾ ವಸ್ಥೆಯಲ್ಲಿದ್ದುದು (ಪೈಮಹ. ೧೨೭) ; ಆಜೀವವೂ ನಿಲ್ಲಬಲ್ಲ | ೩. ಆಜ್ಞೆಯ ವ್ಯಾಪ್ತಿ. [ಸಂ. (ಆಜ್ಞಾ + ಚಕ್ರ)) 
ಸ್ನೇಹಬಾಂಧವ್ಯಗಳು (ಶಿಕ್ಷದ. ೭೦). [ಸಂ. ಆಜೀವಂ] ಆಜ್ಞಾದೀಕ್ಷೆ (ನಾ). ಅಪ್ಪಣೆಯನ್ನು ಬಿಡದೆ ಅನುಸರಿಸಿ ನಡೆಯ 
ಆಜೀವಕ (ನಾ). ೧. ಎಲ್ಲಿ ಬೇಕಾದರೂ ಜೀವನವನ್ನು ಸಂಪಾದಿಸಿ 50, ಬೇಕೆಂದು ಗುರುವು ಶಿಷ್ಯನಿಗೆ ಕೊಡುವ ವ್ರತ, ದೀಕ್ಷೆ: 
ಕೊಳ್ಳುವವನು; ಭಿಕ್ಷುಕ. ೨. ಚೆತ್ತಲೆಯಾಗಿರುವ ಪರಿವ್ರಾಜಕ : | ಶ್ರೀಗುರು ತನ್ನಾಜ್ಞಿಯಂ ಶಿಷ್ಯನಲ್ಲಿ ಪ್ರತಿಪಾಲಿಸುವದೇ ಅಜ್ಞಾದೀಕ್ಷೆ 
ಆಜೀವಕನೆಂದರೆ ಬೆತ್ತಲೆಪರಿವ್ರಾಜಕ ಎಂದು ಬುದ್ಧಘೋಷನು "ಮನೋ | | ಎನಿಸುವುದು (ವಿವೇಕ. ೧೧೪) ; ಸದಾಚಾರಗಳನ್ನು ಬಿಟ್ಟು ಪ್ರವರ್ತಿಸ 
ರಥಪೂರಣಿ 'ಯಲ್ಲಿ ಹೇಳಿದ್ದಾನೆ (ತೀರ್ಥಕ. ೧೦೯). ([ಸಂ.] | ಬೇಡವೆಂದುಪದೇಶಿಸುವುದೇ ಆಜ್ಞಾದೀಕ್ಷಯೆನಿಸುವುದು (ಅಷ್ಟಾವಿ. ೧). 


| 
I 

ಸಲಮರಾಚಲಮಂ . . . ದಿನಕೃನ್ಮಂಡಳಮನಿಳೆಗಿಆ ಪಲೆಂದಾಜಿಲಂಪಟಂ ಆಗಬೇಕು (ಶ್ರೀಕಥೆ. ೧೧೨); ಇವರು ಇಷ್ಟೊಂದು ಕಷ್ಟಪಟ್ಟು ಮಂತ್ರಿ 
| 
| ಕಾದಂಬರಿಗೇಂ ಪೋದಪ್ಪೆ ಮುಂದೆ ಪೇಟಕಿನಲಾಜ್ಞಾ ಕ್ಷರಮನೆ ಬೆಸಗೊ 
I 


ಆಜೀನಪರ್ಯಂತ (ಅ). ಜೀವವಿರುವವರೆಗೆ: ಆಜೀವಪರ್ಯಂತ]| : (ಸೆಂ. ಆಜ್ಞಾದೀಕ್ಷಾ (ಆಜ್ಞಾ * ದೀಕ್ಷಾ)] 
ಅವರಿಗೆ ಕೃತಜ್ಞನಾಗಿರುವುದಾಗಿ ನಾನು ಈ ನ್ಯಾಯಾಧಿಕಾರಿಗಳಿಗೆ ಆಗಾಗ್ಗೆ 155 ಆಜ್ಞಾಧರ (ನಾ). ಅಪ್ಪಣೆಯನ್ನು ನಡೆಸುವವನು : ವನಿತೆ ಅನು 
ಹೇಳುತ್ತಿರುತ್ತೇನೆ (ಪುನರು. ೩೧೫). [ಆಜೀವ * ಪರ್ಯಂತ] ಕೂಲಿನಿಯೇ? ಮಗನು ಆಜ್ಞಾಧರನೆ? (ಕಎಪು. ೪೯). [ಸಂ.] 
ಆಜೀವಬ್ರಹ್ಮಚರ್ಯ (ನಾ). ಬದುಕಿರುವವರೆಗೂ ನಡೆಸುವ; | ಆಜ್ಞಾಧಾರಕೆ (ನಾ). ಅಪ್ಪಣೆಯನ್ನು ಶಿರಸಾವಹಿಸಿ ನಡೆಯು 
ಬ್ರಹ್ಮಚರ್ಯವ್ರತ: ಬ್ರಹ್ಮಚರ್ಯದಲ್ಲಿ ನೈಷ್ಠಿಕ ಬ್ರಹ್ಮಚರ್ಯ ವವನು; ವಿಧೇಯ: ತಮ್ಮ ಅಜ್ಞಾಧಾರಕ ಸೇವಕ (ಮುಂಬಯಿ. 
ಅಥವಾ ಅಜೀವಬ್ರಹ್ಮಚರ್ಯ ಎಂಬ ಕಟ್ಟುನಿಟ್ಟಾದ ಒಂದು ಆಶ್ರಮವಿದೆ ೪-೧೦೫ ಕಿ). [ಸಂ.] 
(ಬಂಕಿಮ. ೨೮೩). [ಆಜೀವ್ಯ * ಬ್ರಹ್ಮಚರ್ಯ] “| ಆಜ್ಞಾಧಾರಿ (ನಾ). ಎ ಆಜ್ಞಾಧರ: ನನ್ನ ಬುದ್ಧಿಯೆಂದು ನಾನು 
ಆಜೀವಸದಸ್ಯ (ನಾ). ಬದುಕಿರುವವರೆಗೂ ಸದಸ್ಯನಾಗಿರುವವನು: ಹೇಳುವುದೂ ಅವರ ಆಜ್ಞಾಧಾರಿಯೇ ಅಲ್ಲವೆ? (ಬೆತಂಬಾ. ೨೨). 
ಅನರು ಪರಿಷತ್ತಿನ ಆಜೀವಸದಸ್ಯರಾಗಿದ್ದಾರೆ (ರೂಢಿ). [ಸಂ. ಅಜ್ಞಾಧಾರಿನ್‌] 
[ಆಜೀವ್ಯ + ಸದಸ್ಯ] |ಆಜ್ಞಾಧಾಂಿಣ (ನಾ). ಅಪ್ಪಣೆಯನ್ನು ಪಾಲಿಸುವವಳು: ಎಲೈ 


ಆಜೀವಸದಸ್ಯತ್ವ (ನಾ). ಬದುಕಿರುವವರೆಗೂ ಸದಸ್ಯನಾಗಿರುವಿಕೆ: | ಪೂಜ್ಯರೆ, ನಿಮ್ಮ ಆಜ್ಞಾಧಾರಿಣಿಯಾದ” ಈಕೆಯನ್ನು ಗಾಂಧರ್ವವಿವಾಹ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವಕ್ಕೆ ಸಲ್ಲಿಸಬೇಕಾದ ಹಣ ;45 ದಿಂದ ಮದುನೆಯಾದೆನು (ಶಾಕುಂತ. ೧೧೩-೧೪). 


ಒಂದುನೂರು ರೂಪಾಯಿಗಳು (ರೂಢಿ). [ಆಜೀವೃ + ಸದಸ್ಯತ್ವ) | (ಸಂ. ಅಜ್ಞಾಧಾರಿಣೀ) 


ಆಜ್ಞಾನಿಧಿ 


ಬಹುಶ್ರು ತನಾಜ್ಞಾನಿಧಿ ಯಾಜ್ಞ ವಲ್ಯ ಸದೃಶಂ. ಶ್ರೀಭೂಮಿದೇವೋ 
ತ್ತಮಂ (ಶಾಂತಿಪು. ೧-೪೪). re (ee + 7 
ಆಜ್ಞಾನುರೂಪ (ನಾ). ಅಪ್ಪಣೆಗೆ ತಕ್ಕಂತೆ ಇರುವುದು; ಆಜ್ಞೆಗೆ] 
ಅನುಗುಣವಾಗಿರುವುದು : ಈ ಪವನತನಯನಂ ರಡಿ 
ನಯದೊಳಾ ತಾಪಸೋತ್ತಮನೊಡಂಬಡಿಸಿ ನುಡಿದಾಜ್ಞಾನುರೂಪದಿಂ 
ದರೆಸನಿತ್ತಂ.. . ಅನುಮತಿಯನು (ಜೈ ವಿಭಾ. ೨-೪೪). 
(ಸಂ. (ಆಜ್ಞಾ * ಅನುರೂಪ)] 
ಆಜ್ಞಾನುವರ್ಶಿ (ನಾ). ಆಜ್ಞೆಯಂತೆ ನಡೆಯುವವನು; ಅಪ್ಪಣೆ 
ಯಂತೆ ನಡೆಯುವವನು : 'ುದ್ರ ಮೂರ್ತಿಯ ಆಜ್ಞಾ ಚಟ 
ಸೇವಕರು (ಕವಿಕ. ೫೩). [ಸೆಂ ಅಡ್ಞಾನುವರ್ತಿನ್‌] 
ಆಜ್ಞಾಪೆತ್ರ (ನಾ). ಶಾಸನಮಾಡಿ ಹೊರಡಿಸುವ ಪತ್ರ; ಅಪ್ಪಣೆ, 
ಚೀಟಿ: ರಾಜನು ಕಳುಹಿಸಿದ ಶಾಸನಗಳಿಗೆ “ಅಜ್ಞಾಪತ್ರಗಗಳೆಂದು 
ಹೆಸರು (ಕಶಾಅ. ೪೫) ; ನೆಕ್ಸುದೋವ್‌ ಕಾಫಿ ಮುಗಿಸಿದನಂತರ ಆಜ್ಞಾ 
ಪತ್ರಗಳನ್ನು ನೋಡಿ (ಪುನರು. ೨೦). (ಸಂ. (ಆಜ್ಞಾ * ಪತ್ರ)] 
ಆಜ್ಞಾಪನ (ನಾ). ಅಪ್ಸಣೆಕೊಡುವುದು ; ಆಜ್ಞೆ ಮಾಡುವುದು: 
ಶಿವನಾಜ್ಞಾಪನದಿನೊಲವೊಂದಿಯಾತನು ಪೋಗಲು (ಬಸಪು. ೧೯-೩೦). 
[ಸಂ.] 
ಆಜ್ಞಾಸರಿಸ್ಫುರಣೆ (ನಾ). ಅಪ್ಪಣೆಯ ಪ್ರಕಟನೆ: ಸಮುದಿತ| 
ಗಳ ತಾಪಕ್ಕಂ ೩13 ಊತ ದಂಡಧರಾಜ್ಞಾ ಪರಿಸ್ಫುರಣೆಗಂ | 20 
* ೬ ತಾನೊರ್ವನೆ ಭಟ ಕತ್ತು ಜನ್ಮಭೂಮಿಯಾಗಿ (ಶಾಂತಿಪು. ೩-೪೯ ವ). 
(ಸಂ. ಅಜ್ಞಾಪರಿಸ್ಫುರಣ (ಆಜ್ಞಾ * ಪರಿಸ್ಫುರಣ)] 
ಆಜ್ಞಾಪಿಸು (ಕ್ರಿ). ೧. ಆಜ್ಞೆಮಾಡು; ಅಪ್ಪಣೆಮಾಡು : ಸಿಶ್ಚಳ 
ದೃಷ್ಟಿಯಿಂ ನಿಜಸಮಾಧಿ ಯೊ ಳ್‌ ಕೂಡಿರೆಂದಭವನಾಜ್ಞಾ ಪಿಸಿ ನಿರಾ 
ಕಾರಮಂ ತಳೆದನಾಕ್ಷಣದೊಳ್‌ (ಚೆಬಪು. ೧೭-೪); ವಿಭೀಷಣನು . .. 24 
ಕೊಲೆಗಡುಕರನ್ನು ಕರೆಸಿ ಜನಕ ದಶರಥರೀರ್ವರನ್ನು ಕೊಂದು ಬರುವಂತೆ 
ಆಜ್ಞಾಪಿಸುವನು (ಸಾಹಿಸ. ೮೬). ಪಿ. (ದೊಡ್ಡವರು ಚಿಕ್ಕವರಿಗೆ) 
ತಿಳಿಸು; ನಿರೂಪಿಸು: ಆ ಮಹಾತ್ಮನ ಗುಣಚರಿತ್ರೋದ್ದಾಮತೆಯ | 
ನಾಹ್ಲ್ಯಾಪಿಸೆಂದು ಸುಧಾಮರೀ ಚಿಧರಂಗೆ ಬಿನ್ನೈಸಿದಳು ಗಿರಿಜಾತೆ (ತೊರರಾ. | 


ಕೋಪವುಂಟಾದೊಡಾಜ್ಞಾಸಿಸು ಕಮನೀಯರೂಪ ನೀ [30 
| 


ಆಜ್ಞಾನಿಧಿ (ನಾ). ಆಜ್ಞೆಗಳಿಗೆ ಮೂಲಸ್ಥಾನದಂತಿರುವವನು : | : 


ಅಪ್ಪಣೆ 


15 


೧-೨-೧೦); 
ಕಣ್ಣೆಜಕಿದೆನ್ನ ಆಪಾದಮಸ್ತ್ರಕಪರ್ಯಂತ ನೋಳ್ಪುದೆಂದೋಪಂಗೆ ಬಿನ್ನ 
ಯಿಸಿದಳು (ಮೋಹತ. ೯-೬). [ಆಜ್ಞಾಪನ * -ಇಸ್ಕು] 
ಆಜ್ಞಾಬದ್ಧ (ಗು). ಅಪ್ಪಣೆಗೆ ಒಳಗಾದ : ಏನುಮಾಡುವುದು? ತಾನು! 
ಸ್ಕೂಸನಿಗೆ ಆಜ್ಞಾಬದ್ಧನಾಗಿ ನಡೆಯಬೇಕು (ಬದ್ಧಪ್ರ. 2೮2೪ ಪೀ). , 
[ಸಂ. (ಅಜ್ಞಾ * ಬದ್ಧ)) 
ಆಜಾ ್ಲಭೆಂಗ (ನಾ). ಅಪ್ಪಣೆಯನ್ನು ಮಾರುವುದು: A 
ದಪರಾಧಿಯೆ ನುಡಿಗೇಳದೆ 'ಸೂರಿ ಹಮ ಸಿಕೆ (ನಂಬಿರ. ೧೪-೧೦೧). | 
(ಸಂ. (ಅಜ್ಞಾ + ಭೆಂಗ)] 
ಆಜ್ಞಾಲಂಘನ (ನಾ). ೫ ಆಜ್ಞಾಭಂಗ: ಲಂಘಿಸಿದೆಂ ನಿಮ್ಮಯ 
ಮಾತನೊರ್ಮೆಗಮಿದಾಜ್ಞಾಲಂಘನಂ (ಗದಾಯು. ೬-೫) ; ಆದ್ರವ್ಯಮಂ 
ಳೊ ಟ್ಟ ಲ್ಲದೆ OS SE 
ದಲ್ಲದೆ (ಸುಕುಮಾ. ೬-೫೩ ವ). 
[ಸಂ. (ಆಜ್ಞಾ * ಲಂಘನ)] | 
ಆಜ್ಞಾನಚನ (ನಾ). ಅಪ್ಪಣೆಯ ಮಾತು: ಈ ವಾಲ್ಮೀಕಿಮುನಿಯ 
ಆಜ್ಞಾವಚನಕ್ಕೆ ಅಭಿಪ್ರಾಯವೇನೆಂದರೆ (ಕಗವಿ. ೧೨೧ ಉರಾಕ). 
(ಸಂ. (ಆಜ್ಞಾ * ವಚನ)) 


45 


೫೮೬ 


| ತೀರ್ಪು; ವಿಧಿಸಿದ ಶಿಕ್ಷೆ (ಕಿ). 
| ಅಜ್ಜಿಗೆ (8 ಕ್ರಿ). ಅ 


| 
| 
5, 
1 
| 
೬ ಆಜ್ಬಸಾಲೆ (ನಾ). ಅಕ್ಕಿಯಲ್ಲಿ ಒಂದು ಜಾತಿ (ಕಿಸಂಗ್ಲಾ. ೬). 
| 
| 
| 


ಆಜ್ಯಂಬೊಯ್‌ 


; ಆಜ್ಞಾನಿಚಯ (ನಾ). [ಜೈನ] ನಾಲ್ಕು ಬಗೆಯ ಧರ್ಮಥಧ್ಯಾನ 
ಗಳಲ್ಲಿ ಒಂದು; ಆಗಮಗಳ ಗುಣಗಳ ಚಿಂತನೆಮಾಡುವುದು : 
| « ಶಸ್ತ್ರ ಪ್ರಮಾಣದಿಂದ ಆರ್ಥವಿಚಾರಮಾಡುವುದು ಅಜ್ಞಾವಿಚಯವು” 
| (ಜೈನ ಪ. ೮೯); ಭಟಾರರಾಜ್ಞಾವಿಚಯಮಪಾಯವಿಚಯ ವಿಪಾಕ 
5] ವಿಚಯ ಸಂಸ್ಥಾ ನನಿಚಯಮೆಂಬೀ ನಾ ನಾಲ್ಕೂ ಧರ್ಮಧ್ಯಾ ನಂಗಳಂ ಧ್ಯಾನಿ 
|  ಸುತ್ತಂ (ವಜ್ಜಾರಾ. ೧೫೪-೯) ; ಯಥಾಗಮಾರ್ಥದ್ರ ವ್ಯಂಗಳನನುಕ್ರಮ 
| ದಿಂದಜಃವಾಜ್ಞಾನಿಚಯಮುಮಂ (ಶಾಂತಿಪು. ೯-೧೧೮ 
[ಸಂ. (ಆಜ್ಞಾ * ನಿಚಯ)] 
Rie (ನಾ). ಅಪ್ಪಣೆಯನ್ನು ಅನುಸರಿಸಿ ನಡೆಯು 
ವವನು: ವಿಜಯಾರ್ಧಕುಮಾರಂ ಸಾರವಸ್ತು ಗಳನೋಲಗಿಸಿ ತನಗಾಜ್ಞಾ 
i ವಿಧೇಯನಾಗಿ ಪೋದಂ (ಆದಿಫು. ೧೩-೧೮ ವ). 
| [ಸಂ. (ಆಜ್ಞಾ * ವಿಧೇಯ)] 
| ಅಜ್ಞಾಸಮುತ್ಪನ್ನೆ (ನಾ). ಅಪ್ಪಣೆಗನುಸಾರವಾಗಿ ಹುಟ್ಟಿ 
ಬಂದವಳು" ಎಲೆ EI ಲೋಕತ್ರಯಜನನಿ ಮದಾಜ್ಞಾ 
ಸಮುತ್ತನ್ನೆ (ಜಗವಿ. ೨-೫೮). 
| [ಸಂ. ಅಜ್ಞಾಸಮುತ್ಪನ್ನಾ (ಆಜ್ಞಾ * ಸಮುತ್ಪನ್ನಾ) 
ರ (ನಾ). ಅಪ್ಪಣೆಮಾಡುವ ಕೈ: ಕರುಣರಸದಲಿ ನನೆದು 


ನಗೆಯಂಕುರಿಸಲಾಜ್ಞಾಹಸ್ತದಲಿ ಶಂಕರನ ಹೂಂಕರಣೆಯಲಿ ತಳಿತುರಿ 
ತಗ್ಗಿತಲ್ಲಲ್ಲಿ (ಕುವ್ಯಾಕ. ೭-೪೬). (ಸಂ. (ಅಜ್ಞಾ * ಹಸ್ತ)] 

ಆಜ್ಞೆ (ನಾ). ೧. ಅಪ್ಪಣೆ; ನಿರ್ದೇಶ; ನಿರೂಪ: ಅತಿಧಾರ್ಮಿಕ 
ನಾಯ್ದು ವಿಕ್ರ ಮಾಡಿತ್ತ ನೃಪಂ ಪ್ರತಿಪಾಳಿಪ ರಾಷ್ಟ್ರಂ ಮುನಿಪತಿಯಾಜ್ಞಿ 
ಯೊಳೇಂ ಸುರೇಶ್ವರಂ ಸ ೇವಳನು (ಎಇ. 2೭2೫111, ೫-೯; 1082); 
ಅನಂತಂ ಅನಂತಶಯನನಾಜ್ಞೆಯಿಂ ಬಂದು ದೇವಕಿಯ ಗರ್ಭದೊಳ್‌ 
ಜನಿಯಿಸಿದಂ (ಜಗವಿ. ೨-೬೦) ; ನಡೆವೆನಿದೊ ನಿನ್ನಾಜ್ಞಿಯಂ (ಶ್ರೀರಾಮಾ. 
೧೪-೩೬೨). ೨. ಅವಕಾಶ; ಅನುಮತಿ. ೩. ನ್ಯಾಯಾಸ್ಥಾನದ 

[ಸಂ. ಅಜ್ಞಾ] 

ಅಪ್ಪ ಕ್ಲಣೆಮಾಡು : ತಂದೆಯ ಮಾತಿಗೆ ಪ್ರತ್ಯುತ್ತರವನ್ನು 
ವಂತೆ. ಗವ ಧ್ವನಿಯಲ್ಲಿ ಮಾರುತ್ತರ ಕೊಟ್ಟಿಳು (ಹೇಮಂತ. 
೨೪೪). [ ಆಜ್ಞೆ + ಗೈ (ಆ ಕೆಯ್ಮ್‌)) 

ಆಜ್ಞೆ ಗೊಳ್ಳು (ಕ್ರಿ). ಅಪ್ಪಣೆಯನ್ನು ತೆಗೆದುಕೊ (ದಕ. 8). 

[ಅಜ್ಞೆ * ಕೊಳ್ಳು (ಆ ಕೊಳ್ಳ್‌)) 

; ಆಜ್ಞೆ ನಿರ್ಣಯ (ನಾ). ನ್ಯಾಯಾಲಯೆದ ತೀರ್ಪು; 
'ನೆಧಿಸುವ ನಿರ್ಣಯ (ಕ). [ಆಜ್ಞೆ * ನಿರ್ಣಯ, 
ಆಜ್ಞೆ ಸಾಲಿಸು (ಕ್ರಿ). ಅಪ್ಪಣೆಯಂತೆ ನಡೆ (8). [ಅಜ್ಞೆ * ಪಾಲಿಸು] 
5! ಆಜ್ಞೆ, ಮಾಡು (ಕ್ರಿ). ೧. ಆಜ್ಞಾ ಪಿಸು. ೨. ಶಿಕ್ಷೆವಿಧಿಸು (ದಕ. 8). 
(ಅಚ್ಛೆ ಮಾಡ್ಕು) 
ಆಜ್ಞೆಮಿಸಾರು (ಕ್ರಿ). ಅಪ್ಪಣೆಗೆ ವಿರುದ್ಧವಾಗಿ ನಡೆ; ನಿಯಮವನ್ನು 

ಅತಿಕ್ರಮಿಸು (ಮುಂಬಯಿ. ೫-೨೭೯ ಕಿ). 
[ಆಜ್ಞೆ * ಮಾರು (ಆ ಮಾಣು)) 


ಶಿಕ್ಷೆಯನ್ನು 


[1] 
'ಅಜ್ಯ | (ನಾ). ತುಪ್ಪ : ಅಜೀರ್ಣಭಯದಿಂ ಪ್ರಾಜ್ಯಾಜ್ಯಮೇಂ ತ್ಕಾಜ್ಯಮೇ 
(ತತ ಪು. ಹ ; ನೀರಡಸಿರ್ದಹೊತ್ತಾಜ್ಯ ಹ ರಕಿಫಲ ky €ನು 
(ಹಚಕಾ. ೭-೮). [ಸಂ] 
ನ ಯಿ 
ಆಜ್ಯಂಬೊಯ್‌ (ಕ್ರಿ). ತುಪ್ಪವನ್ನು ಸುರಿ: ಸತ್ಯರಿಸಲು ತತ್ಕೋ 
ಮಲೆಯ ವಿರಹವೇದನೆಯಾಜ್ಯಂಬೊಯ್ಸುಗ್ಲಿಯ ತೆಜನಾಯ್ತು (ಜಯಕಾ. 


೪-೪೦). [ಆಜ್ಯ + ಪೊಯ್ಯ) 


ಆಜ್ಯಗಟ್ಟಿ 


ಆಜ್ಯ ಗಟ್ಟಿ (ಕಾ). ತುಪ್ಪವು ಗಟ್ಟಿಯಾಗುವುದು, ಹೆತ್ತು ಕೊಳ್ಳು 
ಸುಡು ಪ್ರಸೂತಾಜ್ಮಗಟ್ಟ ಗಳೊಳು ಪೆಜು? (ಶಬ್ದಮಂ. ೧೧೮). 
[ಅಜ + ಗಟ್ಟ) 
ಆಜ್ಯದೀಪ (ನಾ). ತುಪ್ಪದಿಂದ ಉರಿಸುವ ದೀಪ; ತುಪ್ಪದ ದೀ 
ಮಂತ್ರೆಪೂತ ಆಜ್ಯದೀಪದಾರತಿಯನು ಮುಂದೆ ಕೊಂಡು(ಮಾಂದಳಿ. ೫೪). 
[ಅಜಃ ದೀಪ] | 
ಅಜ್ಯಧಾರೆ (ನಾ). ತುಪ್ಪದ ಧಾರೆ; ಒಂದೇ ಧಾರೆಯಾಗಿ ಸುರಿಯುವ | 
ತುಪ್ಪ : ಅನಿತು ಶರವನು ನುಂಗಿ ಮಗುಳೆಚ್ಚನಿತನೊಳುಕೊಳುತಾಜ್ಯ | 
ಪ ನನೆದ ಹುತವಹನಂತೆ ಹೆಚ್ಚಿತು ತೀವ್ರ ಫಣಿಬಾಣ (ಕುವ್ಯಾ ಕ ol 
೨೫-೨೪). [ಆಜ್ಯ * ಧಾರೆ] 
ಆಜ್ಯ ಪ (ನಾ). ೧. ತುಪ ಸ್ಪವನ್ನು ಕುಡಿಯುವವನು; 
ಕವಿರ್ಭುಜ: ಆ Mee ; 


| 
೪! 

| 

| 

| 
ಪಃ 
| 

| 


5 


110 
ದೇವತೆ; 
* ಆಜ್ಯ ಪವರ್ಗಾಚಾರ್ಕೆ ನಾಗಿಹ' 

ಬೃಹಸ್ಪತಿಯ ಪೊರೆಗೆ I (ಚೈ ತ್ರ ೫-೨೪). ಕ್ರ ಪಿತೃ 
ಗಳಲ್ಲಿ ಒಂದು ಗುಂಪು. [ಸಂ.] “| 
ಆಜ್ಯಪಾತ್ರೆ (ನಾ). ತುಪ್ಪದ ಪಾತ್ರೆ: ಪರಿಸ್ತರಣಗಳ ಮೇಲೆ ಸಣ 
ಸಮಿತ್ತು, ಆಜ್ಯಪಾತ್ರೆ, ಇವುಗಳನ್ನಿಟ್ಟು (ಶಾಂತಲಾ. ೧೦೭). 
[ಆಜ್ಯ + ಪಾತ್ರೆ) | 
ಆಜ್ಯಭಾಂಡ (ನಾ). ಎ ಆಜ್ಯಪಾತ್ರೆ: ನವರಸಗಾನವನಾಲಿಸಿ ಶಿವಮಣಿ | 
ಕನಿಲಾಜ್ಯಭಾಂಡನುಂ ತರದಿಂದಂ ಅವನಿಪನೀಕ್ಷಿಸಿ ಬಳಿಕಂ ತನೆ ಸುಖ | 
ದಿಂದಿರೆ (ಹನಿಸ್ಮಾರ. ೨-೯೬). [ಆಜ್ಯ * ಭಾಂಡ] 
ಆಜ್ಯಸ್ಥಾಲಿ (ನಾ). - ಆಜ್ಯಪಾತ್ರೆ: ಚಮಸ ದರ್ಪಿೀ ಆಜ್ಯಸ್ಥ್ಯಾಲೀ | 
ಫ್ರೋಕ್ಷಣಪಾತ್ರ . .. ಪ್ರಮುಖಸಾತ್ರವಿಶೇಷಂಗಳಿಂ (ವಿವೇಕ. ೧೩೫). | 
ಸ + ಸಾಲಿ] ! 
ಜ್ಯಾಭಿಷೇಕ (ನಾ). ೯” ವಿಗ್ರಹಗಳಿಗೆ) ತುಪ್ಪ ಎರೆಯು | 
ತಗ ತುಪ್ಪದ ಅಭಿಷೇ ಬನವಸೆಯ ನಾರಿ ದೇವರಿಗೆ 25: 
ಆಜ್ಯಾಭಿಷೇಕ 'ಕಂಡಾದೀಟ pi XX, ೨೪೧೨೯; ih). | 
[ಆಜ್ಯ * ಅಭಿಷೇಕ] i 
ಆಜ್ಯಾಹುತಿ (ನಾ). ತುಪ್ಪದಿಂದ ಮಾಡುವ ಹೋಮ; ಅಗ್ನಿಗೆ] 
ತುಪ ಸ್ಪವನ್ನು ಅರ್ಪಿಸುವುದು : ಅಗ್ನಿತ್ರಯಂಗಳೊಳಂ. , . ಫೃತತಿಳಾ; 
ಜಾ ಹುತಿಗಳೊ (ಅವಿತ. ೧೫-೧೬ ಈ; pS ಗಾಚ್ಛಾಹುತಿಗಳಾಗಿ |30 
(ಪಂರಾಮಾ. ೧೪-೧೯೨) ; ಆಗ್ನಿ: ಓಗಾಜ್ಯಾಹುತಿಯನ ತ್ತ್ನದಂ ಮತ್ತೊಮ್ಮೆ | 
ಪಡೆಯಲಾಸಿಪ ಗಾಂಪನಾದನಾ ರಾಕ್ಷಸಂ (ಶ್ರೀರಾಮಾ. ೧೯೧-೪೧೪). 
[ಆಜ * ಆಹುತಿ] i 
ಆಟಿ (ನಾ). ೧. ಆಡುವುದು; ಕ್ರೀಡೆ; ವಿನೋದ; ವಿಹಾರ: ಕೆವಡಿ | 
ಬದ್ದರಾಟದಾಳೆ ಕೊಮರಸಿಜ್ನ ನ ಸ್‌ (ae. ೪111, ೨೮೬-೫೮; ' ತ 
732) ; ಆಟಿಪಾಟವಿನೋದಂಗಳಿಂದಂ (ವಡ್ಡಾರಾ. ೯೮-೧೫); ವಿಧ! 
ದೇವಗೃಹದಾಟಪಾಟದಿಂ ಮುಗಿ ಬಟ್ಟಿ ಯರ ನೋಟಲ್ಕ ನೋಟದಿಂ | 
(ಪಂಸಭಾ. ೩-೨೨); ಊಟದಿನಾಟದಿನೊಪ್ಪುವ ಪಾಟದಿನಾಜ್‌ಸುವ | 
ತೀಟಿದಿಂ (ಅಜಿಪು. A ಮಗನ ಏನೋದಮಂ ಮಗನ ಮುದ್ದು | 
ಗಳಂ ಮಗನಾಡುವಾಟಮಂ . .. ನೋಡುತುಂ (ಧರ್ಮಾಮೃ. ೨-೧೩) ; (40. 
ಖೂಳ ತೆಗೆ ಹೆಜಸಾರು ಕಕ್ಕಿನ ಠೌಳಿಯಾಟನೆ ಕದನ (ಕುವ್ಯಾಕ. ೧೪-೧೭). | 
೨. ಕುಣಿತ; ನ ತ್ಯ; ನಾಟಕ, ಯಕ್ಷಗಾನ ಮುಂತಾದುವುಗಳ 
ಪ್ರದರ್ಶನ: ನೀಲಾಂಜನೆ ತನ್ನಾಟಿನುನೊಟಲ್ಲು ನೋಡುವ ನೋಟಕರಂ | 
ತವದ ಮಾಲಕ್ಕಿಯಿಂ ಮೋಹಿಸಿದರ್ಳ (ಆದಿಪು. ೯-೩೮) ; ತೋಟಆಕಿ ಸಂಗೀ | 
ತೆಕೆಮಂ. ಧರಣೀಭೃನ 
SAS ಳದ ಟಂ (Se 


15 


. ೧೧-೩೩); ಕಲಾನಿಗಳಾಟಮಂ 


೫೮೭ 


i 
120; 


ನಿ ಪೋಗಾಗುಲಕಿದರೆ ೪ ಣ್ಮನೆಮೆಂಬಿವ; i451 


ಆಟಿಂದು 


! ಮನಂಗೊಳೆ ನಡೆ ನೋಡಿ ನೋಡಿ ಕುಣಿಯಲ್ಲೆಆಕಿಕಲ್ಲು (ಕಾವ್ಯಾವ. ೨೯೦); 
I ಆಟಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ (ಗಾದೆ); ಆಟಿದವನಿಗೆ ದೀವಟ 
ಗೆಯ ಮೇಲೆ ಕಣ್ಣು (ಗಾಜಿ) ; ಆಟವೂ ಮುಗಿಯಿತು ತಂತಿಯೂ ಹರಿ 

_ ಯಿತು (ಗಾದೆ). ೩. ವ್ಯವಹಾರ; ಕೆಲಸ; ಕಾರ್ಯ: ಪಾಣ್ರರೊಳ್‌ 

ನೆರೆವ ಪಾಣ್ಟಿಯರಾಟಮನೀಕ್ಷಿಸಲ್‌ ಮನಂದಂದು (ಪಂಚತಂ. ೭೬-೬); 

ಅಂಗಡಿಗಳುಡುಗಿದವು ವೆವಹಾರಂಗಳಾಟಿಂ ಮಾದವು (ಬಸಪು. ೨೧-೧೬). 

| ೪. ನಟನೆ; ತೋರಿಕೆ: ನೀನು ಯಾಕೆ ಈ ಆಟ ಹೂಡಿದ್ದೀಯಾ 

|. ಎಂಬುದು ನನಗೆ ಗೊತ್ತು (ರೂಢಿ). "ಆಟಕಟ್ಟು' ಪರಾ. ೫. ಶಕ್ತಿ; 

': ಸಾಮರ್ಥ್ಯ: ನಾಲ್ಕಾರು ತೋಳಗಳು ಗಂಟುಬಿದ್ದರೆ ಎತ್ತು ಕುದುರೆಗಳ 

1 ಆಟಿ ಸಹ ನಡೆಯುವುದಿಲ್ಲ (ಮುಂಬಯಿ. ೨-೧೮); ನನ್ನ ಮುಂದೆ ನಿನ್ನ 

ಎ ಆಟ ನಡೆಯುವುದಿಲ್ಲ (ರೂಢಿ). ೬. ಚಲನೆ; ಕ್ರಿಯೆ. "ಅಲುಗಾಟ, 

|! "ಹೊಡೆದಾಟ ಪರಾ 

i ಆಟವಾಡು-ಕ್ರೀಡಿಸು ; ವಿಹರಿಸು; ವಿನೋದಪಡು : ಕೋಡಗದ 

| ಆಟವಾಡುವ ಭೃಂಗಿ (ಬಸಪು. ೨೯-೭) ; ಮೂರು ನಾಲ್ಕು ಸಣ್ಣ ಹುಡು 

i ಗರು ಆಟವಾಡುತ್ತಿದ್ದರು (ಕಳಹು. ೧೦೮). 

[ಆ ಅಡ್ಗು./ ತಮಿ. ಮಲ. ಅಟ್ಟ, ಆಟ್ಟು ; ತುಳು. ತೆಲು. ಆಟ] 

: ಆಟಂಕ, ಆಟಂಕು (ನಾ). ಅಡ್ಡಿ ; ; ತಡೆ: ಮಗಧನನಾಟಂಕಕೋಟಿಕ 

| ನೆಗೊ... ಪಾಳಕರ ತಲೆಗಳಂ. ಕತ್ತು ಸೆಣ್ನಾಡಿದ (ಎಕ. ೪11 (6), 

ಶಿಕಾರಿ. ೩೪೨-೭ ; 1050) ; ರಾಕ್ಷಸರಾಟಿಂಕವಿಲ್ಲದಾ ಮಿತ್ರರ ರಾತ್ರಿ ಕಾಲ 

ದಲಿ ಬಿಂಕದಿಂದಲಿ ನೀನು ಪೊಂಕದಿಂ ಪುರವ ಪೊಕ್ಕೆ (ಹನುಮ. ೩೭). 

ಆಟಿಂಕು : ಕೌರವಸೇನೆಯನಾಟಂಕುಬಡಿದದಡಿಗಂ ದಡಿಗ (ಎಕ. vu, 

: ನಗರ. ೩೫-೨೬; 1072). [ಆ ಸಂ. ಅತಂಕ) 

: ಆಟಿಂಕಪಡಿಸು (ಕ್ರಿ). ಆತಂಕವುಂಟುಮಾಡು; ಅಡ್ಡಿಪಡಿಸು; 

' ಪ್ರತಿಭಟಸು; ತಡೆ. (ದಕ. ೪). 

[ಆಟಿಂಕ + ಪಡು, * -ಇಸ್ಕು] 

A "ಆಟಂಕ' ನೋ. 

| ಆಟಿಂಗುಳಿ, ಆಟಕುಳಿ, ಆಟಗುಳ್ಳಿ, 

!. ನಿರತನಾದ ವ್ಯಕ್ತಿ; 

ಸಾಲಂಗುಳಿ (ಶಮದ. ೨೦೨ ಪ್ರ 

|... ೪೧೪ ಪ್ರಯೋ). ಆಟಿಕುಳಿ : ಆಟಕುಳಿ, ಅಂಜುಕುಳಿ (ಭಾಷಾಭೂ. ೧೮೪ 

| ಡಾ). ಆಟಿಗುಳಿ: ಮಾತುಕತೆ ನಡತೆಗಳಲ್ಲಿ ಹಿಂದಿನ ಆಟಗುಳಿ 

| ಹುಡುಗಿ ಕಾಣುತ್ತಿರಲಿಲ್ಲ (ಮಲೆಮ. ೭೪೫). ಆಟಿಗೂಳಿ : ನನ್ನಿ ಹಸುಳ 
ನಿದ್ದೆ ಇಂದು ಆಟಗೂಳಿ ಹುಡುಗನಾದೆ (ಚಿಂತನ. ೨೧). 
(ಆಟ + -ಗುಳ್ಳಿ (ಆ -ಕುಳ್ಳಿ)) 

(ಆಟಿಂಗೊಳ್‌ (ಕ್ರಿ). ಚಲಿಸು; ಓಡು; “ಸ್ಮಾನಭ್ರಷ್ಟನಾಗು”' 
(ಶಾಸಮಂ. ಕೋಶ) ; ದಿಗಧೀಶರ್‌ ತಮ್ಮತಮ್ಮಿರ್ದೆಡೆಯೊಳಗಿದಡಂ 
ಗಿಪ್ಪೀನಂ ಚೋಳಲಾಳಾದಿಗಳಾಟಂಗೊಂಡು ದುರ್ಗ್ಗಾಶ್ರಯದೊಳೆ 
ಸಕಳತ್ರಂ ಭಯಂಗೊಂಡು ಗೋಳುಂಡೆಗೊಳುರ್ತ್ತಿರ್ಬ್ಬಿನಂ... 
ಸರ್ವಸ್ವಮಂ ಸೂಆಕಿಗೊಂಡಂ (ಎಕ. ೪, ಬೇಲೂರು. ೧೭-೪೮ ; 1136). 

(ಆಟ ಕೊಳ್ಳ್‌) 

ಆಟಿಂದಲ್‌ (ನಾ). ಆಕ್ರಮಣ (?): ಬಂದು ಕುಲಾಧಿದೇವತೆ ವಸಸ್ತಕಿ 
ಯಂಭಿಸರೋಜನಂ ಕುಭೃನ್ನಂದನನರ್ಚಿಸುತ್ತಮಿರಲುದ್ಧ,ನಖಾಸ್ತ್ರ 
ನಡುರ್ತ್ವುಪಾಯೆ ಸಿದ್ಧಂ ದಯೆಯಿಂದೆ ಕೊಟ್ಟ ಸೆಳೆಯಿಂ ಪುಲಿಯಂ ಮಿಗೆ 
ಪೊಯ್ಸಳೆಂದೊಡಾಟಂದಲಿನಿತ್ತ ಹೊಯ್ಸ ಣ ಕುಳಾನ್ವಯರಾದರಿಳಾತೆ 
ಳಾಗ್ರದೊಳು (ಸೌಇಇ. 1x-5, ೩೨೯-೧೨ ; 1209). [?] 

; ಆಟಿಂದು "ಆಟರ್‌' ಪರಾ. 


ಆಟಗೂಳಿ (ನಾ). ಆಟದಲ್ಲಿ 
ಕ್ರೀಡಾಶೀಲ : ಗುಳಿ ಪ್ರತ್ಮ ಯಕ್ಕೆ- ಆಟಿಂಗುಳಿ, 
ಪ್ರಯೋ); ಆಟಿಂಗುಳಿ, ಪಣಂಗುಳಿ (ಶಬ್ದಾನು. 


| 
| 
j 
i 
1 
} 
| 
I 
| 
| 


| 
| 
i 
i 
I 


ಆಟಕ 


೫೮೮ 
ಆಟಿಕೆ (ನಾ). ೧.ಆಟ; ವಿನೋದ; ತಮಾಷೆ (ಮುಂಬಯಿ. ೫-೨೩೯ ಕಿ). | 
೨. ಆಡುವವನು; ಪಾತ್ರಧಾರಿ: ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ | 
ಕಡೆಯಿಲ್ಲ ನೋಟಿಕರುಮಾಟಕಕೆ ಮಂಕುತಿಮ್ಮ (ಮಂಕುಕ. ೨೫೪). | 
[ಆಟ + -ಕ್ಕ) | 

ಆಟಿಕಟ್ಟು, ಆಟಗಟ್ಟು (ಕ್ರಿ). ನಟಿಸು; ಬೂಟಾಟಿಕೆ ಮಾಡು: $| 
ಆತನು ಸುಮ್ಮನೆ ಸುಮ್ಮನೆ ಆಟಕಟ್ಟಿ ಹಗರಣ ಮಾಡಿದ (ರೂಢಿ). | 

I 

| 


ಆಟಿಗಟ್ಟು : ಹೆಣವನ್ನು ಆಸ್ಪತ್ರೆ ಗೊಯ್ಯಬೇಕೆಂದು ಅವರು ಆಟಗಟ್ಟ | 
ದಾಗೆ ಎಲ್ಲರೂ ಸೇರಿ ಬಹುವಿಧವಾಗಿ ಹೇಳಿಕೊಂಡು ದಹನಕ್ರಿಯೆಯನ್ನು | 
ಮಾಡಿದರು (ದುಸಾರ. ೩೫). [ಆಟ ಕಟ್ಟು) | 
ಆಟಕಪಟಿ (ನಾ). ನಟಿನೆಯ ಮೋಸಗಾರ ; ಸೋಗಿನ ವಂಚಕ; | 10 | 
ಧೂರ್ತ; ಕೇಡಿಗ: ಕುಟಲನುಂ ವಂಚಕನುಮಾಟಕಪಟಗೆ ಹೋದುದು | | 
ಮೊದಲು ಭಾಗಕೆ ದಿಟಕೆ ಮುಟ್ಟಿದ ಲಿಂಗಸಂಗದ ಮೊದಲ ಸೌಭಾಗ್ಯ | | 
(ಬಸಪು. ೩೯-೧೮). [ಆಟಿ * ಕಪಟ] | 
ಆಟಿಕಾರ "ಆಟಕಾಅ' ನೋ. 
ಆಟಿಕಾರ್ತಿ, ಆಟಗಾತಿ, ಆಟಗಾರ್ತಿ (ನಾ). ೧. ಆಟವನ್ನು ಆಡು |15| 
ವವಳು; ನಟ. ೨. ಬೂಬಾಟಕೆಯವಳು. ಆಟಿಗಾತಿ: ೨. ಸಿಂಹಳದ | 
ನಂ. ೧ ಆಟಗಾತಿ... ಸೋಲಿಸಿದರು (ಬೆಸಂಕ. ೧೦-೨-೬೫ ; ೩-೧) | 
ನಗೆಕಾರ್ತಿ, ನುಡಿಕಾರ್ತಿ, ಬಗೆಕಾರ್ತಿ, ಆಟಕಾರ್ತಿ, ಬೀಟ ಕಾರ್ತಿ 
(ಶ ಜ್ಞಾ ನು. ೨೦೧ ಪ್ರಯೋ). ಆಟಗಾರ್ತಿ: ೨, ಮಾಲೆಗಾರ್ಶಿ, ಬಳೆ] 
ಗಾರ್ಶಿ, ಗೆಲ್ಲಗಾರ್ತಿ, ಆಟಗಾರ್ತಿ (ಭಾಷಾಭೂ. ೧೮೯ ಪ್ರಯೋ). 120 | 
[ಆಟಗಾಜ + -ತ್ಮಿ) | | 
ಆಟಿಕಾಅ, ಆಟಕಾರ, ಆಟಗಾರ, ಆಟಿಗಾಅ (ನಾ). ೧. ಆಟವನ್ನು | | 
ಆಡುವವನು : ಪೆಅರ ನುಡಿ ಪೆಅರ ಮಾರ್ಗಂ ಪೆಜರರ್ಥಂ ಪೆಅರ ದೇಸ! | 
ಫೆಆಕೋಜಿಯೆನಲ್‌ ಪೆಆರ ಬಟಸಂದು ತನ್ನಂ ಮೆಜಕಿವಂ ಕವಿಯಲ್ಲ | | 
ವಾಟಿಕಾಜರ ಜೋಹಂ (ಮಲ್ಲಿಪು. ೧-೩೨) ; ನುಡಿಕಾಜಂ, ಆಟಕಾಜಂ, |25| 
ಮೋಸಕಾಜಂ, ಮುಂಡುಕಾಜಂ (ಶಬ್ದಾನು. ೪೨೩ ಪ್ರಯೋ). ಆಟಿಕಾರ ; | | 
೨. ನಾಟಕಗಳಲ್ಲಿ ಪಾತ್ರವಹಿಸುವವನು; ನಟಿ: ಅಯಂ- ಈ, | 
ಜೀವಃ - ಜೀವಂ, ಅಭಿನವಃ - ಅಪೂರ್ವಮಪ್ಪ, ನಟವರ್ತ - ಆಟಕಾರ | 
ನಂತೆ, ಭ್ರಮತಿ - ತೊಳಲುಗುಂ (ಜೀವಸಂ. ೭೭ ಅಡಿಟ). ಆಟಗಾರ: 
೧. ನೀನು ಹೀಗೆ ಆಡಿ ಅಭ್ಯಾಸಮಾಡಿಕೊಂಡರೆ ಮುಂದೆ ನೀನು ಪ್ರಸಿದ್ಧ 
ನಾದ ಆಟಗಾರನಾಗಬಹುದು (ಶಾಲೆಮ. ೩೨). ೩, ಬೂಟಾಟಕೆ 
ಯವನು; ಸೋಗುಹಾಕಿ ನಡೆಯುವವನು : ಅವನು ಒಳ್ಳೆಯ | | 
ಆಟಗಾರ, ಅವನ ಮಾತನ್ನು ನೆಚ್ಚುವುದಕ್ಕೇ ಅಗುವುದಿಲ್ಲ (ರೂಢಿ). | : 
ಆಟಿಗಾಖಿ: ೧. ಅಟಿಗಾಅಂ, ಗೆಲ್ಲಗಾಜಂ (ಶಬ್ದಾನು. ೩೮೩ ಪ್ರಯೋ). | 
[ಆಟಿ + -ಕಾಜ] 


90! 
| 


ಜೆ 
ಆಟಿಕಾಆಂಕೆ (ನಾ). ಆಟವಾಡುವಿಕೆ; ನಟನೆ: ಆಟಕಾಜಕಿಕೆ, ಓಲೆ; | 
ಕಾಜೇಕೆ (ಶಬ್ದಾನು. ೪೩೧ ಪ್ರಯೋ). | 
[ಆಟ ಉಾಜ + -ಇಕೆ] | 
ಆಟಕುಳಿ "ಆಟಂಗುಳಿ' ನೋ. | 
ಆಟಿಕೊಟ (ನಾ). ೧. ನರ್ತನಗೋಷ್ಠಿ : ಶ್ರೀ ಮಹಾದೇವೇಶ್ವರ ದೇವರ! 
ಅಂಗಭೋಗ ನೈವೇದ್ಯವನ್ನ ದಾನ ಪಾತ್ರಪಾವುಳ ಪರಿಗ್ರಹಕ್ಕ ಮಾಟಿ 
ಕೂಟಿಕ್ಕವಾಚಂದ್ರಾರ್ಕ ತಾರಂಬರಂ... ಬಿಟ್ಟಿ ಕುಕ್ಕನೂರ್‌ ಮೂವತ್ತ ಜ 
ಬಳಿಯ ಬೆಣ್ಣೆ ಕಲ್ಲು (ಎಇ. ೫111, ೪೮-೬೦ ; 1112). ೨. ಕ್ರೀಡಾಕೂಟ : 
ಗೆಳೆಯರಲ್ಲಿ ಹೆಚ್ಚಿನವರು ಇಂದಿನವರೆಗೆ ಅನನನ್ನು ಆಟಕೂಟದಲ್ಲಿ | i 
ತಮಗಿಂತ ಕಡಮೆ ವರ್ಗದವನೆಂದು ತಿಳಿಯುತ್ತಿದ್ದರು (ಸೋಲು. ೫). [451 
[ಆಟ * ಕೂಟ] | | 


1 
| 
| 
4 | 
| 
| 


ಆಟಿಮಾಟಿ 


ಆಟಿಕೋಟಲೆ (ನಾ). (ಸೃಷ್ಟಿ) ಲೀಲಾರೂಪದ ಶ್ರಮೃ--ಆಯಾಸ 
(?) : ಕೂಟದಿಂದ ಕೂಸು ಹುಟ್ಟುವಡೆ ಬ್ರಹ್ಮನ ಆಟಕೋಟಲೆಯೇಕೆ 
ಸ್ಥಿತಿ ಆಟದಿಂದ ನಡೆವಡೆ ವಿಷ್ಣುವಿನ ಭೂತಹಿತನೇಕೆಯ್ಯಾ ಘಾತಕ 
ದಿಂದ ಕೊಲುವರೆ ರುದ್ರನ ಆಸುರವೇತಕ್ಕೆ (ಮನುಗುಂ. ೧೭) ; ಆಣವ 
ಮಲ ಮಾಯಾಮಲ ಕಾರ್ಮಿಕಮಲದೊಳಗಣ ಆಟಳೋಟಲೆ ಆಡಗಡೆ 
«ಎ ಮಾಟಕೂಟ ಜಸಕೋಟಲೆಯಿಂದ ನಟಸಿ (ವಚಸಂ. ೩೧೩-೭೧). 

[ಆಟ * ಕೋಟಲೆ) 

ಆಟಿಗಟ್ಟು "ಆಟಕಟ್ಟು' ನೋ. 

ಆಟಿಗಾತಿ "ಆಟಿಕಾರ್ತಿ' ಕೋ. 

ಆಟಿಗಾಯಿ (ನಾ). ೧. ಪಗಡೆ ಮುಂತಾದ ಆಟಗಳಲ್ಲಿ ಉಪ 
ಯೋಗಿಸುವ ಕಾಯಿ (8). ೨. ಆಟದ ಕಾಯಿಯ ಹಾಗೆ ಇತರರು 
ನಡೆಸಿದಂತೆ ನಡೆಯುವವನು (8). [ಆಟ * ಕಾಯ್ಕಿ (ಆ ಕಾಯ್ಕ್‌)] 

ಆಟಿಗಾರ "ಆಟಿಕಾಅ' ನೋ. 


| ಆಟಿಗಾರಿ (ನಾ). ಆಟದಲ್ಲಿ ಆಸಕ್ತಿಯುಳ್ಳವಳು; ಕ್ರೀಡಾಶೀಲೆ 


(ಉಕ. ಕ) [ಆಟಗಾರ (ಆ ಆಟಿಕಾಅ) * -ಇೃ] 

ಆಟಿಗಾರ್ತಿ "ಆಟಕಾರ್ತಿ? ನೋ. 

ಆಬಿಗಾಅ "ಆಟಿಕಾಅ' ನೋ. 

ಆಟಿಗೀಕಿ “ಆಟಗೀತೆ' ನೋ. 

ಆಟಿಗೀತೆ, ಆಟಗೀತಿ (ನಾ). [ಛಂದ] ಮೊದಲನೆಯ ಮತ್ತು 
ಮೂರನೆಯ ಪಾದಗಳಲ್ಲಿ ಮೂರು ಬ್ರಹ್ಮೆಗಣ ಮತ್ತು ಎರಡು 
ವಿಷ್ಣುಗಣಗಳು, ಎರಡನೆಯ ಮತ್ತು ನಾಲ್ಕನೆಯ ಪಾದಗಳಲ್ಲಿ 
ಐದು ಬ್ರಹ್ಮಗಣಗಳು ಬರುವ ಒಂದು ಹಾಡು; ಸೀಸಪದ್ಯ 
ದೊಡನೆ ಸೇರಿಸಿ ಹಾಡುವ ಒಂದು ಬಗೆಯ ಹಾಡು: ಆಟಿಗೀತೆ 
(ಕೈಪಿಡಿ. ೧೫೨). ಆಟಿಗೀತಿ: ಸೀಸಪದ್ಯದೊಡನೆ ಸೇರಿಸಿ ಹಾಡುವ 
ಗೀತಿ__ಆಟಗೀತಿ, ತೇಟಿಗೀತಿ ಎಂದು ಎರಡು ವಿಧ (ಕೈಪಿಡಿ. ೧೫೧). 

[ಆಟ + ಗೀತೆ] 

ಆಟಿಗುಳಿ "ಆಟಂಗುಳಿ' ನೋ. 

ಆಟಿಗುಳಿತನ (ನಾ). ಆಟದಲ್ಲಿಯೇ ಆಸಕ್ತವಾಗಿರುವುದು ; ಕ್ರೀಡಾ 
ಶೀಲತೆ: ನಿಜವಾಗಿಯೂ ಆಟಿಸುಳಿತನದಿಂದ ಇಹದಲ್ಲಿ ವ್ಯಕ್ತಿಗೆ ಮುಕ್ತಿ 
(ಗೋಯಾತ್ರೆ. ೧೩). [ಆಟಗುಳಿ (ಆ ಆಟಂಗುಳಿ) + -ತನ] 

ಆಟಿಗೂಳಿ "ಆಟಂಗುಳಿ' ನೋ. 

ಆಟತಾಳ (ನಾ). [ಸಂಗೀತ] ಒಂದು ಬಗೆಯ ತಾಳ: ಅವರು 
ಸಾಮಾನ್ಯವಾಗಿ ಮತ್ತೆ ಮತ್ತೆ ಅಭ್ಯಾಸಮಾಡುತ್ತಿದ್ದ ಆಟಿತಾಳದ ವರ್ಣ 
ಗಳು (ಸಂಗೀತ. ೯೭). [< ಅಟ್ಟ ತಾಳ] 

ಆಟಿನಾಣಿ "ಆಟಲಾಣಿ' ನೋ. 


ಆಬಿಸಾಟಿ (ನಾ). ೧. ಆಡುವುದು ಮತ್ತು ಹಾಡುವುದು ; ವಿಹಾರ; 


ವಿನೋದ: ಮನದೊಳಲಂಪು ಪೊಣ್ಮೆ ನುಡಿದುಂ ನಡೆನೋಡಿಯುಮಾಟ 
ಪಾಟಮುಂ ಬಿನದಮುಮಾರುಮಂ ಮತಕೆಯಿಸುತ್ತಿರೆ (ಪಂಪಭಾ. ೨-೯೪); 
ಅರಮನೆಗಳೊಳ ೦ ಆಟಪಾಟಿದೆಡೆಗಳೊಳಂ ಪರಿಚಯದಿಂ ಗೊಟ್ಟಿ 
ಗೆಯ್ಕುತ್ತಂ (ಬಂಹರಿ. ೩-೩೧ ವ); ತಿಂಡಿ ತೀರ್ಥ ಆಟಪಾಟಾದಿಗಳಿಗೆ 
ಬೇಕಾದ ಸಮಸ್ತ ವಸ್ತುಗಳೂ ಅಲ್ಲಿ ಸಿದ್ಧವಾಗಿವೆ (ಜೀವಾತ್ಮ. ೨೧೨). 
೨. ಆಟ ಮತ್ತು ಹಾಡು: ದ್ವಂದ್ವಕ್ಕೆ : ಆಟಪಾಟಕೂಟಂಗಳ ಕೇಳಿ 
ಗೆಯ್ದಿ ಸದು ಪೊಟ್ಟು (ಶಮದ. ನ. ೧೭೬ ಪ್ರಯೋ). [ಆಟಿ ಪಾಟ) 


'ಆಟಮಾಟ (ನಾ). ಆಟಿ ಮತ್ತು ಚೇಷ್ಟೆ: ತನ್ನಾಟಮಾಟಂಗಳಿಂ ನೆಗೆ 


ಯಿಪ್ಪಂ ಪೆಳವರ್ಕಳಂ ಕುಣಿಯಿಪಂ, ಮೂಕೆರ್ಗ ಳಂ ಪಾಡಿಪಂ... 
ಕಬ್ಬಿಗಂ (ಸಂಸಪ. ೩೭-೧). [ಆಟ + ಮಾಟ್ಕ] 


ಆಟಿರ್‌ 


ಆಟರ್‌ (ಕ್ರಿ). ೧. ಮೇಲೆ ಬೀಳು; ಮುತ್ತು ; ಆಟಂದು (ಭೂತಕೃ), | 
ಆಟರ್ಪ (ಭವಿಕೃ) : ಪಳಯಾಜಕೊಳ್‌ ದೇನನಾಟಂದಿಜದು: 
ಮಡಿಸಿದೊಂ (ಎಕ. ೩1, ಚಿತ್ರದು. ೭೬-೩೬; 937); ಲೋಭಮಕರಾ:! 
ನೀಕಂಗಳಾಟಂದು ನುಣ್ಣಗೆ ನುಂಗುತ್ತಿರೆ (ಆದಿಪು. ೬-೬೦) ; ನಲಿನಲಿ | 
ದಾಟಿಂದು ಕೊಂದಪಂ ಯಮರಾಜಂ (ಅಜಿತ. ೧೦-೨೬) ; ರೆಣಾರೆಂಭಿಗೆ 
ಕಾಳಚಕ್ರಮುಜದಾಟರ್ಪ್ಪಂಗಗುರ್ಬ್ಬಪ್ಪ ದಳ್ಳುರಿ ಮಾರ್ಕ್ಯೊಳ್ವ ಭಟಂಗೆ | 
ತಾಂ ಬಜಸಿಡಿಲ್‌ (ಎಕ. ೪11, ಶಿಕಾರಿ. ೧೫೧-೪೩ ; 1047) ; ಸಂತತಂ; 
ತಾನೆ ಕೂರ್ತವ್ಪಿದಳಾಟಂದಕ್ಷಯ ಶ್ರೀಯೆನೆ ಸೊಬಗರದಾರ್‌ ನಿನ್ನವೊಲ್‌ | 
ಚಂದ್ರನಾಥಾ (ಧರ್ಮನಾ. ೫-೬೫). ೨. ಅಟ್ಟು ; ಓಡಿಸು: ಅರಿ 
ಭೂಪಾಳೋಗ್ರನೀರಪ್ರಮುಖಮ£ ರ]ನಿಜಿದಾಟಿಂದಪಂ ಕೊಂದಪಂ 
(ಎಕ. vil, ಸಾಗರ. ೧೦೯-೨೪; 1042); ದುಷ್ಕೃತಮೆಂಬಬವಗೆ | 


ಕ 
1 


ಬಿಡದ ವನಂ ಬೆಬಟ್‌ವಿಡಿದಾಟಿಂದು ಕೊಂದು ಕೂಗಿಯೆ ಮಾಣ್ಣುಂ : 
(ನೀತಿಮಂ. ೫, ೧೬೭). ೩. ಒಟ್ಟಾಗು; ಗುಂಪಾಗು: ಜನಮೆಲ್ಲಂ 
ನುಡಿವುದು ದಂಡ ನೃತ್ಯಮುಂಟಿಂದು ಕಾಣಲಾಟಿಂ[ಪಾಠಾಂ. ಯ್ತೆಂ] 
ದುದು ಶಕ್ರ ನ ಬಾಹುದಂಡದೊಳ್‌ ಚಿತ್ರನರ್ತನಂ ನೆಗಟ್ಡ ಸುರಕಾಂತೆ ;15 
ಯರಿಂ (ಅಜಿಪು. ೫-೨೧) ; ಭೃಂಗಾನಳಿಯ ಭಯದಿನುಳ್ಳಳ್ಳಿ ತದ್ವಾರ | 
ನಾರೀಗಣಮಾಟಂದಾವಗಂ ಸಂಪಗೆದಟೆಯ ನೆಟಲ್ಲಂಪಿನೊಳ್‌ ಪೋಪು| 
ದೆತ್ತಂ (ಧರ್ಮನಾ. ೨-೧೧೬). ೪. ಒದಗು; ಪ್ರಾಪ್ತವಾಗು : ತೋಟ | 
ಯೆಂದಡೆ ಕೋಟಲಾಭನೆಂದುಲಿನರುಂ ಆಟಿಂದ ಬವರ ಕ್ಕೆ ನಾಟಕಂ 
ನಲಿವರುಂ (ಸೌಇಇ, IX-i, ೨೯೬-೨೩; 1176). 
ಆಟಂದಲೆ - ಆಕ್ರಮಿಸಿ ಹಿಂಸಿಸು; ಮೇಲೆಬಿದ್ದು ಪೀಡಿಸು: 
ಸ್ಮರತಾಪಂ ಪೆಜಪಿಂಗೆ ಸೂಳೆಯರೊಳಂಗಂವೊಂದಿ ಕೂಡಿರ್ದ ಗಂಡರನಾ 
ಟಂದಲೆದಟ್ಟ ಪೊಯ್ದು ಕಳೆದು (ಧರ್ಮಾಮೃ. ೨-೩೮) ; ವಿಕ್ರಮೋತ್ಯಂಕ 
ಕಂಠರನಾಟಿಂದಲೆಯುತ್ತು ಮಾನತರನೀಗಳ" ಕಾಯುತುಂ (ಶಾಂತೀಶ್ವ. 
೩-೬೨). ಆಟಂದಿಕ್ಕು - ಮೇಲೆಬಿದ್ದು ಹೊಡೆ, -- ಕೊಲ್ಲು : ಅದಟಂ 
ದುರ್ಕ್ಶಿದ ವೈರಿ «2 ಜರನಾಟಂದಿಕ್ಸಿ ಚಂಡಾಸಿಯಿಂ (ಸೌಇಇ. ೫X, 
೨೨೧-೧೧ ; 1283). ಆಟಿಂದಿಲ ಇ ಆಟಂದಿಕ್ಟು : ವೈರಿನರೇಂದ್ರವ್ಯೂಹ 
ಮನಾಟಂದಿಆಕದುತ್ಸಾಹ ಗುಣೋದಯದೆ ನೆಗಳ್ದನೀ ರಣವೀರಂ (ಶಾಸಪ. 
೨೭-೨೦ ; 991). ಆಟಂದೆತ್ತು ಎ ಮೇಲಕ್ಕಬ್ಬಿಸು : ಪೊಂದಾವರೆ 
ಯೆಸಖ್ಛ್ಪೊರೆಯೊಳ್‌ ಸೊರ್ಕಿ ಸಿಲ್ಕಿರ್ದ ಭೃಂಗಂಗಳನಾಟಿಂದೆತ್ತಿ .. .|30 
ತೀಡಿತ್ತಪಹೃತಜನತಾಸುಪ್ತಿಭಾರಂ ಸಮಿಾ ರಂ (ಪುಷ್ಪಪು. ೯-೧೦೩). 
ಆಟಂದೊತ್ತು ಇ ಮೇಲೆಬಿದ್ದು ನೂಕು, — ತಳ್ಳು: ಉದ್ಧ್ಭತಾರಿಗಳ 
ನಾಟಿಂದೊತ್ತಿ ಬೆಂಕೊಂಡು ದೋರ್ಬ್ಯಳದಿಂ ಪೂಣ್ಣಿರ್ಪೀನಂ (ಎಕ. 11, | 
೧೪೩-೪೫; 1131). (2) 
ಆಟಿರೂಷ (ನಾ). ಆಡುಸೋಗೆ ಗಿಡ; ಅಡ್ಡಸರ. (ಸಂ.] 
ಆಟಿರೂಷಕ (ನಾ). - ಆಟಿರೂಷ. [ಸಂ.] | 
ಆಟಲಾಣಿ, ಆಟಿನಾಣಿ (ನಾ). (ಉಕ). ಮದುವೆ ಮುಂಜಿಗಳಾದ | 
ಎಂಟಿನೆಯ ದಿವಸ ಮದುಮಕ್ಕಳಿಗೆ, ವಟುವಿಗೆ ಮಂಗಳಸ್ನಾನ 
ಮಾಡಿಸುವ ಸಮಾರಂಭ: ಇವತ್ತಿಗೆ ಮದುವೆಯಾಗಿ ಎಂಟು ದಿನ | 
ಗಳಾದವು. ಇಂದೇ ಆಟಲಾಣಿಯ ಹೋಳಿಗೆಯನ್ನು ಹೊ ಡೆದಿದ್ದೆೇೇ | 
(ಧರ್ಮಸೆ. ೯೮). ಆಟನಾಣಿ (ರೂಢಿ). 
[4 ಮರಾ. ಅಠನಹಾಣ್‌, ಆತನ್ಹಾಣ್‌ ಆ ಸಂ. ಅಷ್ಟಸ್ನಾನ] 
ಅಟಿಲೆ, (ಕ್ರಿ). ಅಟ್ಟಿಕೊಂಡು ಹೋಗಿ ಹಿಂಸಿಸು : ಅರಿಷಡ್ವರ್ಗಮನವ | 
ನೀಶ್ವರನಾಟಲೆಯೆ ಪೊಆಗಣರಿಗೆ ಜಯಾಂಗನೆ ಪಲ್ಮೊರೆದಳೆನೆ ಪರಿದುವು 


10 


20 


25 


35 


ಜೀರ್ಗರೆವುತ್ತುಂ ಚೆತುರಶೀತಿಲಕ್ಷ ರಥಂಗಳ್‌ (ಶಾಂಶಿಪು. ೧೦-೧೨೯) ; | 45 


ರಾವಣನ ರಾದ್ರತೆವೆತ್ತವತಾರವೀತನೆಂಬೊಟ್ಟಿಜೆ ಲೋಕಪಾಲಕರನಾಟಬಿಲೆ 


೫೮೯ 


| 3; 


[ 
i 
| 


ಆಟಿನಿಗ 


ದಿರ್ಪ ಪೊಡರ್ಪಿನಿಂದೊಡಂಬಟ್ಟುದು ನೋಡಿಮೀತನೊಳೆನಲ್‌ ಶಿಶುಪಾಲ 

ನಿದಿರ್ಚಿ (ಜಗನಿ. ೭-೯೫). 

| [ಅಟ್ಕು * ಅಲಿ. ೧ ತಮಿ, ಆಟ್ಟು- ಬೆನ್ನಟ್ಟು, ಹಿಂಸಿಸು] 

| ಆಟಿಲ್ಲೆ (ನಾ). ಹಿಂಸೆ; ಕಾಟಿ: ತರತರದಿ ವಿಟಗಾರರಾಟಲೆಯ 

|. ಕೋಟಲೆಯ ನೆರೆನೆರೆದು ಚರಚರಿಸಿ ಗರಗರಿಸಿ ಬಿಡುಬಿಡುನಿನಿರವಿರವ 
ನಾರೈದು ಸೇರುವರ್‌ (ಜಿನಮು. ೪೯-೧೩). (ಆ ಆಟಲೈ) 

; ಆಟವಾಡಿಸು (ಕ್ರಿ). ಆಡುವಂತೆ ಮಾಡು: ಅವರ ತಾಯಿ ಮನೆಯಲ್ಲಿಲ್ಲ 
ದಾಗ ಆದನ್ನು ಮನೆಯೊಳಗೇ ಕರೆದುಕೊಂಡುಹೋಗಿ ಆಟಿವಾಡಿಸುತ್ತಿದ್ದ 
(ಶಾಲೆಮ. ೧೧೬). [ಆಟವಾಡು + -ಇಸ್ಕು] 

| ಆಟಿವಾಡು (ಕ್ರಿ). ಆಟವನ್ನು ಆಡು: ಕೋಡಗದಾಟವಾಡುವ 

ಭೃಂಗಿಯ್ಕೆತಂದಾ (ಬಸಪು. ೨೯-೭) ; ಮೂರು ನಾಲ್ಕು ಸಣ್ಣ ಹುಡುಗರು 

| ಆಟವಾಡುತ್ತಿದ್ದರು (ಕಳಹು. ೧೦೮). [ಆಟ + ಆಡು] 

! ಆಟವಿಕ್ಕ (ನಾ). ಆಟಗಾರ; ನಟಿ: ಆಟಿವಿಕನೊಂದೊಂದು ಬಹು 

| ರೂಪಮಂ ತಾಳ್ದು ನಾಟಿಕವನಾಡಿ (ಜೈ ಮಿಭಾ. ೧೫-೩೯). 

(ಆಟ + -ಇಕ] 

ಆಟಿನಿಕ್ಕ (ನಾ). ೧. ಅಡವಿಯಲ್ಲಿ ವಾಸಮಾಡುವವನು ; ಕಿರಾತ; 
ಬೇಡ: ಕಪ್ರಪಾಯದ ಮಂಡಳಿಕರುಮಂ ಅಡಂಗದಾಟವಿಕರುಮಂ 
(ಆದಿಪು. ೪-೮೨ ವ) ; ಅಂತಃಕಂಟಿಕರಂ ಪಡಲ್ವಡಿಸಿ ದುರ್ಗಾಧೀಶರಂ 
ದುಷ್ಟ ಸಾಮಂತದ್ರೋಹರನುದ್ಧತಾಟವಿಕರಂ ನಿರ್ಮೂಳನಂಗೆಯ್ದು 
(ಸುಕುಮಾ. ಪರಿ. ೨೫೯-೧೧) ; ದೇವರ್‌ ದಿಗ್ವಿಜಯ ವೃಸನಾವಷ್ಟಂಭ 
ದೊಳೆ ನಡೆಯದಾಟವಪಿಕರೊಳಾದೀ ವಿಗ್ರಹಕ್ಕೆ ನಡೆವುದಿದಾವುದೊ ಜಸಂ 
(ಸ ಂರಾಮಾ. ೪-೪೭); ಅಲಜಕೆ ವಿರೋಧಿಸಂನ್ರ ಮಸಮಳ್ಳಿ ರೆಯಾಟವಿ 
ಕೋದ್ಭಕ್ಕೆರವಂ ಸಲೆ ಪೊದಳ್ಳಿಯ್ದೆ ಸಜ್ಜನ ಬಿಸಂ ಪ್ರವಿಕಾಸಮಂ (ಎಕ. 
vil, ಶಿಕಾರಿ. ೨೨೫-೮೬; 1204); ಆಟಿವಿಕರ ಮನ್ನೆಯ ಸಾಮಂತರ 
ಕೂಟವ ನೋಡಿ ಭೂವರನು ತೋಟಯ ಗೆಲಬಹುದಿನ್ನೆಂದು ಸಂದೇಹ 

|  ದಾಟವಾ ಪರಿಹರಿಸಿದನು (ಕುರಾಸಾಂ, ೧೧-೭). ೨. ಧೂರ್ತ: “ಆಟಿ 
ವಿಕನೆನೆ ಧೂರ್ತಂ? (ಭಾರನಿ. ೬೧); ಆಟಿವಿಕರಿವದಿರಲಿ ಬಲಿದೊಳ 

| ತೋಟ ಬಂದೇ ಬಿಡದು (ಕುವ್ಯಾಆ. ೬-೧೭). ([ಸಂ.) 

| ಆಟನಿಕತನ (ನಾ). ಧೂರ್ತತನ; ದುಷ್ಟತನ: ಕೋಟ ಕಮಲ 

| ಭನಾಂಡಗರ್ಭನೊಳಾಟವಿಕತನ ಸಲುವುದೆ (ತೊರರಾ. ೬-೪-೫೧); ಕೋಟ 

[ 


ಎ 


1 
! 
| 
H 


ಕಾಲರ ತಅವ ಮಹಿಮನೊಳಾಟಿವಿಕತನ ಕೊಂಬುದೇ (ಕೋಗ ಯ. 
೧೮-೩೭). [ಅಟಿನಿಕ್ಕ + ತನ] 
ಆಟವಿಕಬುದ್ಧಿ (ನಾ). ಕಾಡುಜನದ ಬುದ್ಧಿ : ನೋಟವಿಲ್ಲದ ಸುರರ 
ಪಜ್ಹಿಯ ಗೋಟು' ಸಾಳೆಮಗೆನುತ ಮೆಲ್ಲನೆಯಾಟಿನಿಕಬುದ್ಧಿಯಲಿ 
ಕುಳ್ಳಿದರವರು ವಿನಯದಲಿ (ಸಂಭಪ. ೫-೧೨೫). 
(ಅಟಿವಿಕ್ಕ + ಬುದ್ಧಿ] 
ಆಟಿವಿಕೆಭೂಪತಿ (ನಾ). ೧. ಕಾಡುಜನರ ಒಡೆಯ. ೨. ದುಷ್ಟರ 
ಒಡೆಯ: ಆಟವಿಕಭೂಪತಿಯ ಕೀರ್ತಿಯ ಕೂಟಣಿಗರೊಗ್ಗಾಯ್ತು 
ತೆಗೆ ಮರುಳಾಟವಿನ್ಸೇಕೆನುತ ಪಾರ್ಥನ ತಾಗಿದನು ದ್ರೋಣ (ಕುವ್ಯಾನಿ. 
೮-೨೯). [ಅಟವಿಕ್ಕ * ಭೂಪತಿ] 
' ಆಟವಿಕೆ (ನಾ). ಧೂರ್ತತನ; ದುಷ್ಟವರ್ತನೆ: ಚಂದವಾಯಿತು 
| ತಂಗಿ ನಿನ್ನಯ ರಮಣನಾಟವಿಕೆ ಎಂದಿನಂತಿರಲೀಗ ತಮ್ಮೆಡೆಗಿಂದು 
| ನೂತನ ತೋಣುತಿದೆ (ಕೋಗಯ. ೧೪-೨೪). [ಆಟಿವಿಕ್ಕ + -ಎ] 
ಆಟಿವಿಗೆ (ನಾ). ೬ ಆಟಿವಿಕ್ಕ : ಕಾಟಕೊಳಗಾಗದೆ ಕೆರಣಕರ್ಮೇಂದ್ರಿಯ 
ಭ್ರಮೆಯ ಆಟವಿಗರೊಡನಾಟದಿಚ್ಛೆ ಯ ಕೋಟಲಿಗೆ ಮೈಗೊಡದೆ (ನಿಭಾಗ. 
(ಸಂ. ಆಟವಿಕ] 


[| 
1 
( 
i 
[ 
| 
[| 


| ೪-೧೫-೭). 


ಅಟಿವಿಟ ೫೯೦ ಆಟುಳಿಕತನ 


ಆಟನಿಟ (ನಾ). ಮೋಸಗಾರನಾದ ಅಥವಾ ಕಸಟಔಯಾದ ಚ | (ಕುವ್ಯಾಶ. ೨-೩೬) ; ಸೊಕ್ಕಿ ತನಗೊರ್ವ ಮಗನಂ ಮಾಡಿಕೊಂಡವನ 
— ವಿಟಿ (7): ಅನ್ಫುತದ ಕಂಡಸಕ್ಕರೆಯ ಕೂಟ ಮುಮೊಲ್ಲ | ಮಕ್ಕಳಾಟಕೆಯಿಂದೆ ದೇವತಾಲಯ ತಟಾಕಾರಾಮಕೊಡನೆಗಳನು ಇಕ್ಕಿ 
ಕೂಟಮುಂ KE ನಲಮೊಬ್ಲದಕ್ಕೆ. ಏಿಟಿನಾ[ಸಾಠಾಂ. PN | ಕೆಡಿಸಿದನೆಂದು (ಜೈಮಿಭಾ. ೩೧-೨೭) ; ವೈರಿಗಳನ್ನು ಗೆಲ್ಲುವುದು ಆಟಕೆ 
ಬರೆ ಕೂಟಮ್ಲಿಂಸನೀಗುಮೆ (ಕಾವ್ಯಾವ. ೧೪೪) ; ನಾಣಿಲಿ ನಿಟ್ಟುರಂ ಸತಗ! | ಯಾಯ್ತು (ಕಂನುಹು. ೧೬೬). ಆಟಿಗೆ: ೧. ದೈವವು ನನ್ನ ಬಾಳುವೆ 
ನಾಟಿವಿಟಿಂ(ಪಾಠಾಂ. ಏಟಿವಿಟಿಂ]ತುದಿಗೋಡ ಪಾಜು ನಿನ್ನಾಣೆ ಗಡಾಗಡುಂ | 5: ಯನ್ನು ತನ್ನ ಆಟಗೆಯ ನ್ನ್ನಾಗಿ ಮಾಡಿಕೊಂಡಿದೆ (ಹಾಹುತ್ತ. ೪೭); 
ನಿನಗೆ ಕೂರದರೊಳ೯ ಬೆರಸಿರ್ಸಂ (ಲೀಲಾವ. ೨-೧೨೩). | : ಮುತ್ತುಮಾಣಿಕಗಳಿಂದ ಮಾಡಿದ ಆಟಗೆಯ ಸಾಮಾನುಗಳ ಸಂಗಡ, 
[ಆಟ * ನಿಟ. £ ಸಂ. ಚಾಟಿಎ ಮೋಸಗಾರ, ಕಪಟ] | ಆಡಿ ಹಾಡಿ (ಬ್ರಹ್ಮಜೀ. ೧೨) ; ಕಪಾಟಿನಲ್ಲಿ ಅವಳ ಚಿಕ್ಕಂದಿನ ಹಲವು 
ಆಟಿನಿಟಿಂಬರಿಸು (ಕ್ರಿ). ಮೋಸಗೊಳಿಸು ; ಕಪಟಕ್ಕೆ ಒಳಗಾಗಿಸು: | , ಅಟಗೆ ಗೊಂಬೆಗಳಿದ್ದವು. .. ಆ ತೆರದ ಆಓಗೆಗಳನ್ನು ಆ ಮಗು ಮೊದ 
“ಗಾಯಗೊಳಿಸು” (ಲೀಲಾವ. ಕೋಕ); "ಚಂಚಲಗೊಳಿಸು 9) |. ಲೆಂದೂ ನೋಡಿರಲಿಲ್ಲ (ಎರಸೆ. ೬). [ಅಟ * -ಇಕೆ] 
(ಪ್ರಭಣ್ಣ) : ನಾಟುವ ನನೆಗಣೆ ಚಿತ್ತಮನಾಟವಿಟಂಬರಿಸೆ ನೆನೆಹದಿಂ ಪೊಸ: 10] ಆಟಿಕೊಡಂಜಿ (ನಾ). ತುಳುನಾಡಿನಲ್ಲಿ ಕರ್ಕಾಟಕ ಮಾಸದಲ್ಲಿ 
ವೇಟಿಂ ಕೋಟತೆಜನಾಗೆ ಕಾಮಿನಿ ಬೇಟದ ಕಥೆಗಳನೆ ಕೇಳಲಟ್ತಿ ಗೆ! | ಆಟಿಕ್ಸಾಗಿ ವೇಷಧರಿಸಿಕೊಂಡು ಬರುವ ವ್ಯಕ್ತಿ: ಅವನ ನಾಟ 


ಸೆ (ಲೀಲಾವ. ೯-೧೨೨); ಮತ್ತೊರ್ವಳ್‌ ತನ್ನ ನ್ನನೊಲಿ. 
ದೆ ಗೆದು ಬಲಿದು ಉಡುವ ವಿಟನ ಕಾಟಮಾಟಪಿಟಂಬರಿಸೆ ಕೂಟ | 
ವ (ಅನಂಫು. ೮-೧೭ ವ). 
[ಆಟವಿಟ + ಬರ್‌ + -ಇಸ್ಕು] 
ಆಟಿಹೊಡು (ಕಿ (ಕ್ರಿ ಕ್ರಿ). ೧. ಆಟವನ್ನು ಆರಂಭಿಸು. ೨. ತಂತ್ರಹೂಡು; ಪಾಡಲಿ ಕೆರೆ (ಸೌಇಎ. ೧೯೩೦, ಉಡುಪಿ. ೫೭೫-೨೭ ; ?) 
ನಟನೆಮಾಡು: ಅವನಾದರೂ ಅದೆಷ್ಟು ಆಟಹೂಡಿ ತನ್ನ ನ್ನು A | [ಆಟ + ಗದ್ದೆ (ಆ ಗಜಕ್ಚಿ)] 
ಬೀಳಿಸಿಕೊಳ್ಳುವ ಯತ್ನಮಾಡಿದ್ದಾನೆ (ಕುಸುಸಂ. ೨೬೫). !ಆಟಿಗೆ "ಆಟಕೆ? ನೋ. 
[ಆಟ * ಹೂಡು (ಆ ಪೂಡು)] | ಆಟಿಗೆಗೊಂಬೆ (ನಾ). ಆಟದ ಗೊಂಬೆ : ಅವಳ ಕಸಾಟನಲ್ಲಿ ಅವಳ 
ಆಟಾರು (ಕ್ರಿ). (ದಕ). ತೃಪ್ತಿಯಾಗು ; ಸಾಕಾಗು : ಎಷ್ಟು ತಿಂದರೂ |೫| ಚಿಕ್ಕಂದಿನ ಹಲವು ಅಓಗೆಗೊಂಬೆಗಳಿದ್ದವು (ಎರಸೆ. ೬). 
ಅವನಿಗೆ ಆಟಾರೋದಿಲ್ಲ (ರೂಢಿ). [ಆಟಗೆ (ಆ ಆಟಕೆ) + ಗೊಂಬೆ] 

[ಅಟ್ಟು * ಆರ್ಕು (ಆ ಆರ್‌). / ತೆಲು. ಆಟು - ಸಾಕಾಗು] ಆಟಡು (ಕ್ರಿ). (ಶತ್ರುವಿನ ಮೇಲೆ) ತೂಗಿ ಬೀಸಿ ಎಸೆ: ಭಿಣ್ಣಿವಾಳ 
ಆಟಾಳಿ (ನಾ). - ಆಟಿಗುಳಿ. "ಆಟಾಳಿತನ' ಪರಾ.:[ಆಟ + -ಆಳ್ಳಿ] | ಮೆತ್ತಿದ ಕರವಾಳಮಾಟಡುವ ಕರ್ಕ್ಯಡೆ ಪಾಜುವ ಚಕ್ರಮೆಂದೊಡೆಂತೊದ 
ಆಟಾಳಿತನ (ನಾ). ಆಟದಲ್ಲೆ ಹೆಚ್ಚು ಆಸಕ್ತಿಯಿರುವುದು ; ಕ್ರೀಡಾ ಅವರ್‌ (ಎಕ. ೪11, ಶಿಕಾರಿ. ೧೩೬-೨೮ ; 1068). 

ಶೀಲತೆ : ನಿನಗೆ ಹುಚ್ಚೆದ್ದಂತೆ ಮಸಗುವ ಮನೋರಂಜನದ ಆಟಾಳಿ |25 [ಆಟು + ಇಡು] 
ತನಕ್ಕೆ, ನಿನ್ನ ಅಂಕೆಯೆಲ್ಲೆ ಗಳಿಲ್ಲದ ದಾನಧರ್ಮಗಳಿಗೆ (ಮಂತ್ರಶ. ೨೫-೧೬). | | ಆಟಿಸ್ಕು (ಕ್ರಿ). ಬಯಸು ; ಆಸೆಪಡು ; ಅಪೇಕ್ಷಿಸು : ನರಕಂಬುಗಲಾ 
[ಆಟಾಳಿ + -ತನ] ಟಸಿದಪ್ಪಯರ್‌ (ವಡ್ಡಾರಾ. ೧೩೨-೫) ; ಪೊಸಗೆಂಸಂ ಮಾಂಸಮೆಂದು 
ಆಟಾಳು (ನಾ). ಶಕ್ತ; ಸಮರ್ಥ: ಆಟಾಳದಾರು ಪೋಸರು ಕೇಳು ಮುಂ ಕರ್ದುಕಲ್ಯಾಟಸಿಯುಂ (ಆದಿಪು. ೧೨-೧೨೩) ; ಅನ್ಯಕಾಂತೆಗಾಟಿ 
ಮಿಕ್ಕಿನ ಪೋಟಾಳುಗಳಿಗೆ ಗೋಚರವೇ (ಮೋಹತ. ೩೩-೧೮) ; ಆಓಾಳಿ| ಸಿದ ದುರಾತ್ಮನಂ (ಸಂರಾಮಾ. ೧೧-೫) ; ತಳ್ಳು ದನುಂಡನುದಿನ ಕಾಯಜ 
ಗೊಂದು ಮೋಟಾಳು ಬೇಕೊ (ಗಾದೆ. ಕಿ). 30 ಸುಖಕಾಟಸುತ (ಚಂಪ್ರಸಾಂ. ೫-೪೧) ; ಪಿಡಿಯಂ ಕೆಚ್ಚಲ ಪಾಲ್ಸಮಾಟಸಿ 
[ಅಟ್ಯ * ಆಳ್ಕು (೮ ಅಳ). / ಶಮಿ, ಅಟ್ಟಾಳಿ ಎ ಶಕ್ತಿ, ಕೆಲಂ ಸಾರ್ದೊತ್ತಿ ಶುಂಡಾಲದಿಂ (ಮೈ ಸೂಮೆ. ೧-೩೮). 
ಸಾಮರ್ಥ್ಯ, ಶಕ್ತ) [ಅಟ + -ಇಸ್ಕು] 
[| 


ಕೊಡಂಜಿ ಮಾಡಿ ತಂಬಟಿಗೆ ನಾಂ ಚಪ್ಪಳಾಡಿ (ಗಿಳಿವಿಂ. ೬೧). 

| [ಆಟ್ಮ + ಕೊಡಂಜೆ] 

| ಆಟಗದ್ದೆ (ನಾ). ಆಟ ತಿಂಗಳಲ್ಲಿ ವ್ಯವಸಾಯಕ್ಕೆ ಬರುವ ಗಜ್ಜಿ : 
ಅಲ್ಲಳದ ಬೆಟಲಿ ಬೊ[ರಿ]ಗಳಿಂದ ಸರಳ ಆಟಿಗದ್ದೆ [೫) ಮು ೩ ಕಣಾರ 


15 


ಆಟಿ (ನಾ). (ಸೌರಮಾನದ) 'ಷಾಢಮಾಸ; ತಮಿಳಿನ ಆಡ! | ಆಟಸ್ಕು (ಕ್ರಿ). ಅಲ್ಲಾಡಿಸು; ಅತ್ತಿತ್ತ ಆಡಿಸು; ತೂಗಾಡಿಸು: 
ಮಾಸ; ಕರ್ಕಾಟಕ ಮಾಸ: ಆಟಯ ಕಾರಿರುಳೊಳ್‌ ಬೀಸುವ; ಮುಕ್ಕೊಡೆಯೊಳಿರ್ದ ವೈಡೂರ್ಯ ಮಾಣಿಕಮಂ ನೋಡಿ... ಪೆಜರ್ಕೇಳ 


ಮಳೆಯಲ್ಲಿ (ಗಿಳಿವಿಂ. ೯೪-೩೬) ; ತುಳುಜನರಲ್ಲಿ ವಧುವನ್ನು ಆಟಯಲ್ಲಿ | [35] ದಂತಾಟಸಿ ಕೀಲಂ ಕಳೆದು ನೆಲಕ್ಕೆ ಬೀಲಲೀಯದೆ ಪಿಡಿದುಕೊಂಡು 
ಒಂದು ತಿಂಗಳು ತವರಿನಲ್ಲಿ ಕುಳ್ಳಿರಿಸಿ ಅ ಕ್ಕೆ ಮಾಡುವುದು ಒಂದು (ಧರ್ಮಾ ಮೃ. ೬-೮೦) ; ಮಾಟನ ಭಟರ ಮೇಳದೆ ತೇಜಿಯನಿರದಾಟ 
ಕಟ್ಟಳೆ (ಒಡ್ಡಿಉ. ೧). | ಸುತಲಿ ಬಹನಾರೆ ಕೋಟಿಯ ತಿಮ್ಮೇಂದ್ರನಿವನೀಗ ವಿಜಯ ವಧೂಟೀಶ್ವರ 
[4 ತಮಿ. ಅಡಿ; ತುಳು. ಆಟ. ಆ ಸಂ. ಆಷಾಢ] | ರಣದೊಳಗೆ (ಕಂನಎ. ೨೫-೪೯), [ಆಟು * -ಇಸ್ಕು] 
ಆಟ್ಕಿ (ನಾ). ಒಂದು ಹಳ್ಳಿ; ಸ ಸರಕುಟ ಹೆಕ್ಕಿ : “ಆಟಃ, ಶರಾರಿಃ, ಆತಿ: | ಆಟಿ (ಕ್ರಿ). ಅಲ್ಲಾಡಿಸು; ತೂಗಾಡಿಸು. "ಆಟಡು', "ಆಟಿಸ್ಮು' 
—ಈ ೩ ಸರಕೂಟವಕ್ಕಿ? (ಹಲಾಯು. ೪೨-೯೬). [ಸಂ.] 140 ಪರಾ. [ದೇ. ॥ ತನಿ. ಅಟ್ಟು - ಅಲ್ಲಾಡಿಸು, ತೂಗು; ಮಲ, ಆಟು] 
ಆಟಿಕೆ, ಆಟಗೆ (ನಾ). ೧. ಆಟದ ಸಾಮಾನು: ರಕ್ಕಸರು ಹಿಡಿ | ಆಯಾ ಹಿಂಸೆ ಮಾಡುವವನು ; ಹಿಂಸಕ. "ಆಟುಳಿಕತನ' 
ದೊಯ್ದು ಸೆರೆಯೊಳಗಿಕ್ಕಿದರು ಬಲು ಸಂಕಲೆಗಳನು ಮಕ್ಕಳಾಟಕೆ ಪರಾ. [ಆಟುಳ್ಳಿ (ಆ ಅಟ್ಟುಳಿ) * -ಕ್ಕ) 
ಮಾಡಿದನೊ (ಕಾಶಿರಾ. ೩೯-೧೯) ; ಭಟ್ಟನಿಯನ್ನು ನಾನು ರಾಜನೀತಿಯ |) | ಆಟಿಳಿಕತನ (ನಾ). ಹಿಂಸೆಮಾಡುವುದು : ಆಟುಳಿಕತನದಿನನ್ಮಾಯ 
ಆಟಿಕೆಯಾಗಲು ಬಿಡುವುದಿಲ್ಲ (ಬಾಣಆ. ೩೩೨) ; ಈ ಬಣ್ಣದ ಆಟಕೆ | ದಿಂದಾ ಪಲವು ಕೋಟ ಕಾಲ ಮೊದಲ್ಲಡೆದ ಫಲದಿಂದ ಬಹು ಕೀಟಕಂ 
ಗಳನ್ನು ಎನ್ನ ಹಾದಿಯಲ್ಲಿ ಹರವಬೇಡ (ಅಂತರಾ. ೩೩). ೨. ಆಟಿ, ls ಮೊದಲಾದ ಗತಿಗಳೊಳ್‌ ಜನಿಸಿ (ಸನ್ಯುಕೌ, ೧೨-೨೩). 
ಛೀಲೆ:: ಮಕ್ಳ ಿರೆ ನಿಮಗೇಕೆ ರಣವಿದು ಮಕ್ಕಳಾಟಿಕೆಯಾಯ್ತ ಲ| | [ಆಟುಳಿಕ + -ತನ] 


| 
| 


ಆಟೋಪ್ಮ ೫೯೧ 
ಆಟೋಪ (ನಾ). ೧. ಆಡಂಬರ; ಸಂಭ್ರಮ; ಅಬ್ಬರ : ಸಮದ | 
ಗಜಘಟಾಟೋಪಂಬೆರಸು RR ತಾಗಿದ (Ga ೯-೫೨! 
3° ಸಪ್ತಭೇದಂ ಜಿನ ಶ್ವ ರ ವಕಾ ತ್ರ ಬ್ವನಿನಿರ್ಗತಂ ಸಕಲ | 
ಜಾ (ಸುಕುಮಾ. ಹೊಸತಾಯ್ತಲ್ಲ ಮ! 

ನೂಟಿದಾಟೋಪ (ಪ್ರಭುಲೀ. ೨೩-೩೮) ; ಉಕ್ಕಿದುರಿಯಗ್ಗಳದ ಶೀತಳ | 
ನಾಯ್ದು ಸಿಡಿಲಾಟೋಪ ನಯವಾಯ್ತು (ಕುವ್ಯಾಉ | 
೨. ದರ್ಪ; ಗರ್ವದ ಪ್ರದರ್ಶನ: ಕೋಪಾಟೋಪದಿಂ ಜಜಕಿದು 
ರುಂಕಿಸಿದನವನಿಪನನಾಮಿಕನನು (ಹಚಕಾ. ೧೧-೧೯) ; pn 
ಪವನು ನೋಡಾ ಕಾಂತೆಯರು ಬೆದಜುತವೆ (ಅಂಜಚ. ೧೦-೩೭) ; 
ನಿನ್ನಾಟೋಪ ಹಿಂದಣ ಹೊಳ್ಳು ನುಡಿ ಹಾಆಿದನೆ ಮ 
೧೩-೬೧) ; ನಡೆತರೆ ರಣಾಟೋಸದಿಂದ (ಸೌಂದಪು, ೧೬-೨೪). (ಸಂ.] | 
ಆಟೋಪ್ಕ "ಅಟೋಪ' ನೋ. 
ಆಟೋಪಂಬೆಯು (ಕ್ರಿ). ಆಟೋಪವನ್ನು ಹೊಂದು; ದರ್ಪವನ್ನು 
ಪಡೆ: ಖೇಚರಚಯನಮೊೆಟ್ಚಾ ಪವನಪಥದಿನಾರ್ದಾಟೋಪಂಚೆತ್ತಂದು 
(ನೇಮಿಪು. ೧೨-೯೦). [ಆಟೋಪ್ಕ + ಪೆಜ್ಯು) 
ಆಟೋಪಿಸು (ಕ್ರಿ). ಗರ್ಜಿಸು; ದರ್ಪವನ್ನು ಪ್ರಕಟಸು; ಅಬ್ಬರಿಸು: 
ಇವರನ್ನು ಹೇಳಹೆಸರಿಲ್ಲದಂತೆ ಮಾಡುವೆನೆಂದು ಆಟೋ ೭ಪಿಸುತ್ತಿತ್ತು | 
(ಗುರುಣೆ. ೩೬).  [ಆಟೋಪ + -ಇಸ್ಕು] | 
ಆಟೋಪು "ಅಟೋಪ' ನೋ. 
ಆಟ್ವಿ (ನಾ). ಗೋಪುರ ; ಶಿಖರ (?) : ಮಾವಿ ಅಬ್ಬೆಗಳ್‌ » ೫ x ಆಸಿ 
ನಲ್ಬುರರ ಸೌಖ್ಯಮ ನಿಮ್ಮೊಡಗೊಣ್ಣರಾಟ್ಟಮುವರ್‌ (ಎಕ. 11, ೧೦೭-೪ ; | 
700). [2] | 
ಆಟ್ಟಿತನ (ನಾ). ನರ್ತನ: ಆ ಸದ್ಗುರುನಪ್ಪ ನಂದೀಶನ ಶ್ರೀಚರಣಾರ | 
ನಂಡಧ್ಯಾ ನಾರೂಢನಾಗಿ ಅನೇಕ ಕಲ್ಪ cs ತಪಂಬಟ್ಟಾ ಟ್ವತನಮಂ 
ಭವಿತನಮಂ ನೀಗಿಯಾ ನಂದೀಶ್ವರನಿಂ ಗುರುಕಾರುಣ್ಮ ಮ ಪಡೆದು 
(ಸಾನಂಚ. ಪೀ. ೨೩ ವ). [ಅಟ್ಟಿ * -ತನ. / ಶಮಿ, ಸಸ ನರ್ತನ] 
ಆಟ್ಟುನೆಣ್‌ (ನಾ). ಕುಣಿತದ ಹೆಣ್ಣು; ನರ್ತಕಿ: ಬೂ ನ್ಪಜ್ಟು 
ಮಹಾಪಾತಕನಾಗಿ ದಿಟ್ಟಗಲುಣ್ಣು ಕೊಟ್ಟ ತೇದು ಅಟ್ಟುವೆಣ್ಣಿತ್ತ ಲ 
ಪೂಸುವೋನಕ್ಕು ಒಕೃಲುಳ್ಪೊತ್ತಿ ತ್ರಿ ಮಕ್ಕ ಳ್ಬುಟ್ಟಿದೆ ಕೆಡುಗ (ಎಕ. 111, 
ನಂಜನ. ೨೬-೬ ; 810). [ಆಟ್ಟು 1 ಜು 1) * ಪೆಣ್‌] 
ಆಟ್ಟೆಗಳವು (ನಾ). (?): ಕೆದ್ದಿಣಗಳ ಮಾಡುವಂತ್ಥವರು ವಂಮಳ 
೧ಕ್ಕೆ ಲ್‌" ಕಬ್ಬಿಣದ ಮುದ್ದೆ ೧ ದವಣ ೧ಕ್ಕೆಲ್‌ ೧ ಆಟಿ ಗಳವುದಿ ೧ಕ್ಕೆ 
ವರ್ತನೆಲೆಂ॥ (ಎಕ. ೫1, ಹಿರಿಯೂ. ಆ೮-೨೬ ; [3] 
ಆಠವಣೆ "ಅಟ್ಟವಣೆ' ನೋ. 
ಆಠವಣೆಇಲಾಖೆ "ಅಟ್ಟವಣೆಇಲಾಖೆ' ನೋ. 
ಆಡ (ನಾ). ಒಬ್ಬಾ ತನ ಹೆಸರು. 
ಆಡನ ಮ ಆಡ ಎಂಬಾತನಿಗೆ ಸೇರಿದ ಅಥವಾ ಆತನ | 
ಹೆಸರಿನಲ್ಲಿರುವ ಜಮಿಾನು: ತಾವರೆಯ ಕೆಜಕೆಯ ಕೆಳಗಣ ಅಡನ | 
ಮಣ್ಣುಂ ಧಾರಾಪೂರ್ವ್ವಕಂ ಕೊಟ್ಟಿರ್‌ (ಮೈಆಂ. ೧೯೩೯, ೩೭-೩೭ i 
1096). (1) 
ಆಡಂಗಿ (ನಾ). ಹೆಂಗಸು (1). [« ತೆಲು. ಆಡದಿ] 
ಆಡಂಬರ (ನಾ). ೧. ತೋರಿಕೆ; ಡಬಡ್ಡಾಳಿಕೆ; ಡಂಭ; ಮೆರೆತ;! | 
ಬಡಾಯಿ : ಸಂಬಂಧಾಕ್ಷರದೊಳೆಲ್ಲ ಮಾತ್ರೆ ಗಂ ತಳ್ತಿಂಬಾಗೆ ಚಿರಸ | 
ಶೋಭಾಡಂಬರಮಂ ಪಡೆಗುಂ (ಛಭಂದೊ  ಂಬು. ೧-೫೧ ಅಡಿಟಿ); ಅತಿ | 
ಸಟಟ! ಶಬ್ದಾ ಡಂಬರಾನುವಿದ್ದ ಸ ಂಕ್ರೋಣಾದ್ಭು ತರೌದ್ರ 
ೇರರಸಂಗತಮಂತದು ಗೌಡರೀತಿ ಪರುಷನ್ರಾಯಂ (ಕಾವ್ಯಾವ. ೭೮೬) ; 


ವ) ; ಗೆ ತತ್ತ | 
ಸಾಪಾಟೂ ೮-೪) ; | 
ಕ 


೬-೧೧). : ; 


i 
ಥಿ! 
"| 
[4 
] 


10 


15 


| 
| 
| 
| 
| 
| 
| 
| 
| 


| 
20 | 


25 


1 


30 | 
4 
| 
| 
1589). | 


| 
| 
( 
[35 | 
i 


;40 


. 
H 
H 1 
| i 
| 


45 [ 


ಸಾಡು ನಾವಿ 


ಆಡಳಿತ 


ತ್ರ್ಯಂಬಕಾರ್ಚನೆಗೆಂದು . . . ಒಂದುದಿನವಾಡಂಬರದ ಮಳೆಯೊಳು 
ಕುಸುಮತತಿಯಂ ತಿರಿದುಕೊಂಡು (ಬಸಪು ಭೂಮಿಜರು 
ತಾವಜಕಯರಾಡೆಂಬರದ ಭಕ್ತಿಯಲಿ (ಪ್ರಭುಲೀ. ೧-೨೮) , ಆಡಂಬರದ 
ಲಗ್ಗೆಯಲೊದಣಕಿದವು ನಿಸ್ಪಾಳಕೋಟಗಳು (ಕುವ್ಯಾಕ. ೨-೨೮); 
ಡೊಂಬಿನ ಚತುರ್ಬ್ಸಲಮಿದೇಕೆ ಭೂಪಾಲರಾಡಂಬರದ ಛತ್ರ ಚಮರಂಗ 
ಳೇತಕೆ (ಜೈಮಿಭಾ. ೧೭-೫೪); ಹೆಮ್ಮೆ ಯೊಡನೆ ಆಡಂಬರವೂ ಹೆಚ್ಚು 
(ಮಣಿಸ. ೫೨). ೨. ಕಾಳಗದಲ್ಲಿ ಬಾರಿಸುವ ತಮ್ಮಟೆ; ಯುದ್ಧ 
ಭೇರಿ: ವೇದಗಳಲ್ಲಿ ನೀಣೆ... ಭೂಮಿದುಂದುಭಿ, ಆಡಂಬರ ಮುಂತಾದ 
ವಾದ್ಯಗಳ ಉಲ್ಲೇಖವಿದೆ (ಭಾರದ. ೫೩೭). ೩. ಗುಡುಗು; ಮೇಘ 
ಗರ್ಜನೆ. ೪. ಆನೆಯ ಮರಿ. ೫. ಪ್ರಪಂಚ; ವಿಸ್ತಾರ: “ದ್ವಿಪದ 
ಮಜ ಯೊಳು ಪ್ರಪಂಚದೊಳು ಗರ್ಜಿತದೊಳಾಡಂಬರಾಖ್ಯಮದು § 
(ಮಂಗರಾ. ೧೪೪-೨೬); “ಆಭ್ರಗರ್ಜಿತಮುಂ ಡಂಬ ಮತಂಗ ಫೋತ 
ಕಮಿವಿಂತಾಡಂಬರಾವಾಚಕಂ?' (ನಾನಾರ. ೧೩೬). [ಸೆಂ.] 

ಆಡಂಬುಬಳ್ಳಿ (ನಾ). ಒಂದು ಗಿಡದ ಹೆಸರು (ಮೈಔಗಿ. ೨೩-೪೨೪). 

[ಆಡಂಬ್ಯು * ಬಳ್ಳಿ] 

ಆಡನೂರು (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ಕನ್ನಯ್ಯ 
ಆಡನೂರನಭ್ಯನ್ತರಸಿದ್ಧಿಯಾಗೆ ಏಳುಂ ಗೌಡಳುಂ (ಎಕ. 2, ಹೊಳಲ. 
೩೦-೫ ; 964). [ಆಡ * ಊರ್ಕು (ಆ ಊರ್‌)] 

ಆಡನೆಲ್ಲಿಗಿಡ (ನಾ). ಒಂದು ಜಾತಿಯ ನೆಲ್ಲಿಯ ಗಿಡ (ಕ). 

[ಆಡು + ನೆಲ್ಲಿ * ಗಿಡ (ಆ ಗಿಡು)] 

' ಆಡಪಗಡಿ (ನಾ). ಅಡ್ಡರುಮಾಲು: ಪರಸತಿಯರ ಬಯಸುವಗೆ 
ಪನ್ನಗಶಯನವೇಕೆ ಹರಿದಾಡುವನಿಗೇಕೆ ಆಡಪಗಡಿ[(ಪಾಠಾಂ. ಅಡಪಡವಿಕೆ] 
(ಪುರಂದ. ೧-೧೦೦-೩). [- ಮರಾ. ಆಡಪಗಡೀ?] 

ಆಡಯಾಲ (ನಾ). ಒಂದು ಗಿಡದ ಹೆಸರು (ಮೈಔಗಿ. ೪೬-೯೨೪). [?) 

ಆಡಲಬು (ನಾ). ನೆಲದಲ್ಲಿಯೇ ಹರಡಿಕೊಂಡು ಬೆಳೆಯುವ ಒಂದು 
ಗಿಡ. (ಕಿ). [2] 

ಡಲು (ನಾ). ಒಂದು ಜಾತಿಯ ಹರಳು, ಔಡಲ. "ಆಡಲು 

ಹರಳುಗಿಡ' ಪರಾ. ([?] 


೧0-೯); 


ಆ 


| ಆಡಲುಹರಳುಗಿಡ (ನಾ): ಕಾಡುಹರಳು ; ಅವುಡಲು (8). 


[ಆಡಲು + ಹರಳು * ಗಿಡ (ಆ ಗಿಡು)] 
ಆಡನಲ (ನಾ). ಬಯಲು; ಸಾಗುವಳಿಮಾಡದ ನೆಲ (?) : ಕೇಣಿಗೆ 
ಕೊಟ್ಟ ಗದ್ಮಾಣಂ ೪೦ ಅಡನಲಂ ಗದ್ಮಾಣಂ ೧ ತಪ್ಪಿದಂ ಕವಿಲೆಯ 
ನಳಿದಂ (ಎಕ. 1%, ಕೊಡಗು. ೪೯-೧೨ ; 0) | ಜಾ ಕೆಯ್ಯ 
ಲ್ಪೊನ್ನಆಕಿಕೊಟ್ಟು ಮಣ್ನಣಿಕೊಣ್ಣು ಪತ್ತುಖಣ್ನುವೆಯ ಆಡವಲಂ 
ಕೊಟ್ಟಂ ತಪ್ಪಿದಂ ಕವಿಲೆಯನಳಿದಂ (ಎಕ. 1%, ಕೊಡಗು. ೫೦-೯, 1070). 
[ಆ ಆಡುವೊಲ?] 


| ' ಆಡಸೋಗೆ "ಆಡುಸೋಗೆ? ನೋ. 
; ಆಡಳತೆ "ಆಡಳಿತ? ನೋ. 
! ಆಡಳಿತ, ಆಡಳತೆ, ಆಡಳಿತೆ (ನಾ). ಸಂಸ್ಥೆಯ ಅಥವಾ ರಾಜ್ಯುದ 


ಮೇಲ್ವಿ ಚಾರಣೆ; ಅಧಿಕಾರ ನಡೆಸುವುದು; ವ್ಯವಹಾರ ; ಆಳಿಕೆ: 

ನಗರ್ನರಗ್ರ ದಮಣಿಯು ಪೇಳಿದನೂರ್ನಿಯಾಡಳಿತವನು ಲಾಲಿಫುದೊಲವಿ 
ನೊಳಗೆಂದು (ಬಿಜ್ಜಪು. ರಾಜ್ಯಭಾರದ ಕೆಲಸ, ಆಡಳಿತ 
ಹೂವಿನ ಹಾಸಿಗೆ ಅಲ್ಲ (ಚಿಕರಾ. ೨೩೨) ; MNS ಮಾಸ್ತ ರರ ಬಿಗು 
ವಿಲ್ಲದ ಆಡಳಿತವೇ ಅದಕ್ಕೆ ಕಾರಣ (ಕಾವೇರಿ. ೧೦). "ಆಡಳಿತಗಾರ', 
"ಆಡಳಿತಮಂಡಳಿ? ಪರಾ. ಆಡಳತೆ: ದೇಶ ಬ್ರಿಟಸರ ಆಡಳತೆಗೆ 
ಬರುವ ಕಾಲದಲ್ಲಿ . . . ಸಂಪತ್ತನ್ನು ಶೇಖರಿಸಿ (ರತ್ನಗೋ. ೧). 


೬೬-೧೪); 


ಆಡಳಿತಗಾತಿ 


ಆಡಳಿತೆ: ನಿನ್ಮು ಸಮಯನಿಡೀ ದೇಶೋದ್ಧಾರ ಮತ್ತು ಆಡಳಿತೆಯಲ್ಲೆ «| 
ಕಳೆಯುವುದು (Beas ೯೭); ಅವನು ನಾಡಿನ ಆಡಳಿತೆಯಲ್ಲಿ ಹೆಚ. 
ಶ್ರದ್ಧೆ ವಹಿಸತೊಡಗಿದ (ಹಾಹುತ್ತ. ೯೯). ([?) 
ಆಡಳಿತಗಾತಿ (ನಾ). ಆಡಳಿತ ನಡೆಸುವವಳು (Alena Es | 
ಇಂಕನಿ). [ಆಡಳಿತಗಾರ -ತ್ಮಿ] 
ಆಡಳಿತಗಾರ (ನಾ). ಆಡಳಿತ ನಡೆಸುವವನು; ಮೇಲ್ವಿಚಾರಕ; 
ವ್ಯವಸ್ಥಾಪಕ: ಶಕ್ತರಾದ ಆಡಳಿತಗಾರರೂ ಕ ಅದೆ, 
ನ್ಯಾಧಿಕಾರಿಗಳು ಸಿದ್ಧವಾಗುವುದೂ ಅವಶ್ಯಕ (ಕ್ರಿಯಾಶಿ. MN 
(ಆಡಳಿತ + -ಗಾರ (ಆ -ಕಾಅ)] ; 
ಆಡಳಿತಮಂಡಲಿ (ನಾ). ಅಧಿಕಾರ ಅಥವಾ ಮೇಲ್ವಿ ಚಾರಣೆ ಯನ್ನು. 
ನಡೆಸುವ ಅಧಿಕಾರಿಗಳ ಸ ಸಂಸ್ಥೆ ಕ Sige ados ಸದಸ್ಯನೂ. 
ಆಗಿದ್ದುಕೊಂಡು .. . ಸಲಹೆಗಳನ್ನು ಕೊಡುತ್ತಿದ್ದನು (ಸಸ್ಯಕ. ಇ 
[ಆಡಳಿತ + ಮಂಡಲಿ] | 
ಆಡಳಿತೆ "ಆಡಳಿತ? ನೋ. | 
ಆಡಳಿತೆದಾರ (ನಾ). (ಉಕ) - ಆಡಳಿತಗಾರ : ಸಿದ್ದಣ್ಣ ದೇವಸ್ಥಾ ಹ 


-ಆಡ, (ಪ್ರ). (ಇದರಲ್ಲಿ) ಮ್ಯವಹರಿಸುವವನು ಎಂಬ ಜ್ಯ ೯ದ ಎ 
ಸೇರುವ ತದ್ಧಿತ ಪ್ರತ್ಯಯ. ಉದಾ-- ಉಂಡಾಡಿ, ಒಡನಾಡಿ, | 
ಕಾಡಾಡಿ, ನಾಡಾಡಿ, ಬಾನಾಡಿ. | 
ಆಡಿ (ನಾ). ಒಂದು ಹಕ್ಕಿ. [ಸಂ.] 

ಆಡಿಕೆ (ನಾ). ೧. ಆಡುವುದು; ಹೇಳುವುದು ; ಹೇಳಿಕೆ: ಆಡಿಕೆ ಬೇಡಿಕೆ 
(ಶಬ್ದಾನು. ೫೩೦ ಪ್ರಯೋ); ಬೇಡಿದನಿತೋವಿ ಭೇದವಿಲ್ಲದೆ ಕಂಡು ನಾಡಿತ್ತು 
ನಸುಮುನಿಸೆನಗೆ ಜೋಡಿಯನೆಣಿಪುದುಚಿತವೆ ರಂಗಾಯೆಂಬಳಾಡಿಕೆಗೆಂ 
ದೊಲಿದಪೆನೊ (ಶತಸಾಂ. ೩೬-೯೨) ; ಈಗಲೂ ಇದೆ ಎಂದು ಜನದ ಅಡಿಕೆ 
(ಕಲನೆ. ೧೮೦). ೨. ನಿಂದೆ; ದೂರು: ಜನರ ಆಡಿಕೆಗೂ ಮಗಳ 
ಬಾಳಿಕೆಗೂ ಸರಿಹೋಯಿತು (ಗಾದೆ). ೩. ವಂಚನೆ; ನಟನೆ: ಆಡಲೇ 
ನದನಾ ಕುರಂಗವ ಬೇಡಿದಳು ನಮ್ಮರಸಿ ನಾವದಜಾಡಿಕೆಯಲೊಳಬೀಳ 
ಲಿತ್ತಲು ಸತಿಯ ಶಾಬರದ ಜೋಡಣೆಯ ಯತಿರೂಪದಲಿ . . . ಮಜಕಿ 
ಮಾಡಿ ರಾವಣ ಕೊಂಡುಹೋದನು (ತೊರರಾ. ೪-೨-೪). ೪. ಚಲನೆ; 
ಸಂಚಾರ; ಸುಳಿದಾಟಿ: ನೋಡಿದೆನು ಸೌರಭ್ಯಶೈತ್ಯಸಗಾಢಣೆಯನಾ 
ಗಂಧವಾಹನನಾಡಿಕೆಯ ಸರಣಿಯನು ಕಂಡನು ಗಂಧವಾಹಸುತ (ತೊರರಾ. | 
೫-೩-೧೧). [ಆಡ್ಕು * -ಇಕೆ] | 
ಆಡಿಕೆಮಾತು (ನಾ). ಜನರು ಆಡಿಕೊಳ್ಳುವ ಮಾತು ; ಅವರಿವರು 
ಆಡುವ ಮಾತು ; ನಿಂದೆ: ಅಡಿಕೆ ಮಾತಿನಿಂದಾಗಿ ಎಷ್ಟೋ ಸಂಸಾರ | 
ಗಳು ಹಾಳಾಗಿವೆ (ನಿಂದನೆ. ೧೭). [ಆಡಿಕೆ * ಮಾತ್ತು] 

-ಆಡಿಗ (ಪ್ರ). (ಇದರಲ್ಲಿ) ವ್ಯವಹರಿಸುವವನು ಎಂಬ ಅರ್ಥದಲ್ಲಿ 
ಬರುವ ಪ್ರತ್ಯಯ: ಸ್ವಾಮಿಯೊಡನಾಡಿಗರು ಬೆರ್ಚಿ ತುದಿಯಿಂದ 
ಬಿರ್ದರಾ ಮರದ (ವರ್ಧಚ. ೧೧-೧೭). "-ಅಡಿಗ ಪರಾ. 

ಆಡಿಗೆ (ನಾ). (ಕರಾ) ರಜೆ: ಪಾಠಶಾಲೆಗೆ ಅಮಾವಾಸ್ಯೆ ಆಡಿಗೆ ದಿನ 
(ರೂಢಿ). (+ ತುಳು.) 

ಆಡಿಟರ್‌, ಆಡಿಟರು (ನಾ). ಸಂಘಸಂಸ್ಥೆಗಳ ಹಣಕಾಸುಗಳಿಗೆ 
ಸಂಬಂಧಪಟ್ಟ ಲೆಕ್ಕಪತ್ರಗಳನ್ನು ತನಿಖೆ ಮಾಡುವ ಅಧಿಕಾರಿ; 
ಲೆಕ್ಕಪರಿಶೋಧಕ : ಅಳೌಂಟಿಂಟ್‌ ಇಲಾಖೆಯ ಆಡಿಟರ್‌ ಅಥವಾ 
ಕಂಟ್ರೋಲರ್‌ (ಗ್ರಾ ಮಾ ಕ. ೭). ಆಡಿಟಿರು: ಅದರಲ್ಲಿ ಎಲೆಕ್ಟ್ರಿಕ್‌ 
ಆಫೀಸಿನ ಆಡಿಟಿರಾಗಿದ್ದ ವಾಸುದೇವರಾಯರು ವಾಸಿಸುತ್ತಿದ್ದರು(ತಾಯಿಕ. 


೨೨). 


[ — ಇಂ Auditor] 


10 


20 


25 


30 


35 


40 


45 


೫೯೨ 


ಆಡಿಸು 


| ಆಡಿಟಿರು "ಆಡಿಟರ್‌' ನೋ. 
| |ಆಡಿತ (ನಾ). ಆಡಿದ್ದು : ಅಯ್ಯನಾಡಿತಗಳನ್‌ ಮಾಜ ನಡೆವಾರ್ಫುಂಟಿ 


: ಆಡಿಸು (ಕ್ಲಿ ಕ). ೧. ಅಲುಗಾಡುವಂತೆ ಮಾಡು ; ಅತ್ತಿ 


(ಬದ್ಧ ಪ್ರ. ೩-೪೬), [ಆಡ್ಮು + -ತೃ] 


ಆಡಿತು "ಆಡಿತ್ತು' ನೋ. 
; ಆಡಿತ್ತು, ಆಡಿತು (ನಾ). ೧. ಮಾತನಾಡಿದುದು : ಗೊರವನಾಡಿತ್ತೆ 


ಲ ಕೆ] ಕಡೆಸರಿತನಕೆ ನಡೆಯಿತ್ತು ತಾವೊಡಲುವಿಡಿದು ಫಲವೇನು 
(ಸೋಮಚ. ೬-೪೪). ಆಡಿತು: ೧. ನೋಡು ನೋಡಿಂದೆನ್ನ ರಾಜ 
ಯಸಿಯೆಂದು ಕೆಟ್ಟಾಡಿತಕ್ಕಾ ಹರಿಶ್ಚಂದ್ರ ನನಸತ್ಮನಂ ಮಾಡಿಸುವೆನು 
(ಹಚಕಾ. ೨-೩೪). ೨. (ಗಾಣ) ಆಡಿದುದು : ಎಣ್ಣೆಯನು ಗಾಣಕ್ಕೆ 
ನಿಚ್ಚಲು ಅರ್ಧಸೊಲಿಗೆಯನು ಅಡಿತಕ್ಕೆ ಎಆಕೆವರು (ಸೌಇಇ, 1x-, 
೩೩೬-೨೭; 1219). [ಆಡ್ಮು + -ತು] 
ತ್ತ ಚಲಿಸು 
ವಂತೆ ಮಾಡು: ಕೈಯಂ ಕಾಲುಮನಾಡಿ[ಪಾಠಾಂ. "ಟ]ಸಡೊಂದು 
ಕೆಲದಿಂದೊಂದು ಕೆಲಕ್ಕೆ ಮಗುಟದೆ (ವಡ್ಡಾರಾ. ೧೦೧-೧೨) ; ಬೆರಲ 
ನಾಡಿಸುತ್ತುಂ ಫುರ್ವಿಕ್ಕು eR ಂಸೊಕ್ಕಿದರಂ ತೆ ಮರುಳ್ಳೊ ೦ಡವರಂತೆ 
ದೆಸೆಯಂ ನೋಡುತ್ತುಂ . . . ಗುವಾ ಯು ತ್‌ ್ರಾನಕಂ 
(ಧರ್ಮಾಮೃ. ೫-೧೬೬). ೨. ನರ್ತಿಸುವಂತೆ ಮಾಡು, ಕುಡಿಸು; 
ಪಾತ್ರವನ್ನು ಅಭಿನಯಿಸುವಂತೆ ಮಾಡು : “ಆಡಿಸು ನರ್ತನ 
ವಿಧೌ * (ಶಮಧಾ) ; ಮಾಣದಾಡಿಸಿದಾತನೆಂಗಜನೆಂಬ ನಟ್ಟುವಂ (ಆದಿಪು, 
೪-೧೫) ; ವಿರಾಟನ ಮಗಳುತ್ತರೆ ಮೊದಲಾಗೆ ಪಲವುಂ ಪಾತ್ರಂಗಳನಾಡಿ 
ಸುತ್ತುಂ (ಪಂಪಭಾ. ೮-೫೫ ವ); ತರುಣಿಯ ಬೆನ್ನೊಳಂಗಭವನಾಡಿಸಿ 
ದಂದದೊಳಾಡಿ ಗೋರಿಗೊಂಡೆರಳೆವೊಲಾಗಿ ಪೋದನೊ (ಕಾದಂಪೂ. 
೮೨೩) ; ಆಡಿಸುತೆ ಪಾಡಿಸುತಮಿರ್ದನಾ ವನದೊಳಗೆ (ನಂಬಿರ. ೫-೧೧೦) ; 
ಈ ಹರಿಯಾಡಿಸಿದವೋಲಾಡಿ ಕೆಟ್ಟರಿ ಖಳರು ನೀವೆಂದ (ಕುವ್ಯಾದ್ರೊ €. 
೧೪-೧೭). ೩. ಮ್ಯವಹೆರಿಸುವಂತೆ ಮಾಡು: ಆನಿದನಜಕಿಯದೆ ದುಷ್ಟ 
ಕಷ್ಟರೊಡನಾಡಿಸಿದೆಂ (ಧರ್ಮಾ ಮೃ. ೨-೮೦); ಹಾಡಿಸಬೇಡ ನಾನಾ 
ವಾದ್ಯ ವ ದನಿಮಾಡಿಸಬೇಡೊರ್ವರೊಡನೆ ಆಡಿಸಬೇಡ ಸ್ವಸ್ಥದಿ ನಿದ್ದೆ 
ಗೆಯ್ವುದೆಂದಾಡಿದಳ್‌' ಚಿತ್ರಲೇಖೆ (ಮೋಹತ. ೨೭-೩೬). ೪. (ಪಗಡೆ, 
ಚದುರಂಗ ಮುಂತಾದ) ಆಟಗಳನ್ನು ಆಡುವಂತೆ ಮಾಡು: ಆ 
ಯಮನಂದನನಲ್ಲೆ ನೆತ್ತದೊಳ್‌ ಬೆಸನಿಗನಾತನಂ ಬರಿಸಿ ನೆತ್ತಮನಾಡಿಸಿ 
ಗೆಲ್ಲುಕೊಳ್ತಮೀ ವಸುಮತಿಯಂ (ಸಂಪ ಭಾ. ೬-೬೮) ; ಜಗದುದ್ಧಾರನ 
ಆಡಿಸಿದಳೆಶೋದೆ (ಪುರಂ ದ. ೪-೧೬೬ ಪ). ೫. ಮಾತನಾಡುವಂತೆ 
ಮಾಡು ; ಹೇಳಿಸು; ನುಡಿಸು : ಎನ್ನನಿವರಾಡಿಸಿದಡೇನನಾಡುವೆನೆಂದು 
ತನ್ನ ಮನದೊಳಗೆ ತಾಂ ನೆನೆದು ನಿಶ್ಚಯಿಸಿದಳು (ಹ ಚಕಾ, ೧೩-೪); 
ಆ ಸರಸ್ವತಿಯನೊಲಿಸಿಯವಳಿಂ ಕಾಳಿದಾಸೋಹಮೆಂದಾಡಿಸಿದ ಭಾಸುರ 
ಸಕಲ ಕಲಾಕೋವಿದ ಕಾಳಿದಾಸನಡಿಗಳಿಗೆಆಗುವೆ (ಕುರಾಸಾಂ. ೧-೪೦); 
ಆಡಿಸುವರಾಯೆಂದು ದಾಯೆಂದು ಬಾಯೆಂದು... ಕುವರನಂ (ಚೆಬಪು. 
೫-೨೬). ೬, ಗಾಣದಲ್ಲಿ ನುರುಗಿಸು; ಒರಳಿನಲ್ಲಿ ತಿರುವು : ಬಿಳಿದಾಗಿ 
ತೊಳೆದೆಳ್ಳ ಕಪ್ಪನೆಲ್ಲವ ತೆಗೆದು... ಗಾಣನನು ಕಣೆಯದೊಳೆಳ್ಳ ಎಳೆನೀರು 
ಸಹಿತ ಹುಯಿದಾಡಿಸುತ್ತಾ ಯೆಣ್ಣೆಯಂ ತೆಗೆದು (ಸೂ ಸ ಶಾ. ೨-೨೩); 
ಉದ್ದಿನಬೇಳೆಯನ್ನು ನಯವಾಗಿ ಆಡಿಸಿದ ಹೊರತು ಇಡ್ಡಲಿ ಹದವಾಗು 
ವುದಿಲ್ಲ (ರೂಢಿ). 

ಆಡಿಸ್ಕಾಡು - ೧. ಆಟವಾಡಿಸು : ಬೆಕ್ಕು ಇಲಿಗಳನ್ನು ಆಡಿಸ್ಕಾಡಿ 
ಕೊಲ್ಲುತ್ತವೆ (ಮುಂಬಯಿ. ೫-೩೧). ೨. ಗೇಲಿಮಾಡು : ರಾಮನು... 
ಆಕೆಯೊಂದಿಗೆ ನಕ್ಕು ನಗುತ್ತ ಆಡಿಸ್ಕಾಡುತ್ತ ಸಾಗಿದ್ದಾನೆ (ಬನಸಿ. ೧೮೭). 

[ಆಡು * -ಇಸ್ಕು] 


ಆಡ್ಕು ೫೯೩ ಆಡುಂಬೊಲ 
ಆಡು, (ಕ್ರಿ). ೧. ಅಲುಗು; ಚಲಿಸು: ಧ್ಯಾನದೊಳಭವಂ ನೇಜೆದಿನಿಸಾನು | ಆಡಿಕೊಳ್ಳು - ೧. ಅಲ್ಲಗಳೆದು ಮಾತಾಡು; ಹೀಯಾಳಿಸಿ ನುಡಿ: 
ಮನರೆಮುಚ್ಚಿ ಕಣ್ಗಳಂ ನಿಶ್ಚಳಿತಂ ತಾನಿರ್ದು ಮಜಕಿದು ಕೆಂದಿದ ಮಾನಂ. ಆಡೆಹೋದಲ್ಲಿ ಮಕ್ಕಳು ಆಡಿಕೊಂಬರು (ಪುರಂದ. ೨-೧೯ ಪ); ಇದಂ 
ತ[ಳ್ಳಾ]ಡದಿರ್ದ ಮಡುವಂ ಪೋಲ್ತಂ (ಪಂಪಭಾ. ೮-೧೩) ; ತೆಜಕೆದುಜು | ತಿಳಿಯದೆ ಮುಗ್ಧಜನರು ಮನಬಂದಂತೆ ಆಡಿಕೊಂಡಾರು (ಮುದ್ರಾಮಂ. 


ಗಲ್ಲಾಳಿಯಿಂದಾಡೆ (ಕಾದಂಪೂ. ೨೪೦); ಆಕಾಶದ ಲಾಡುವ ಹದ್ದನೊಂದು | | ೩೧೧) ; ನಿಮ್ಮ ತಂದೆ. “ತನ್ನ ನ್ನು ತಾನೇ ಹೊಗಳಿಕೊಂಡು ಕವನಗಳನ್ನು 
ಸರ್ಪ ನುಂಗಿತ್ತ ಕಂಡೆ (ಆದವ.. ೧೦೦) ; ಕಡೆಗಣ್ಣಾಡಿತಿವದಿರ ಮೇಲೆ | 5; ಕಟ್ಟಿಕೊಂಡಿರುವನು ವಷ. ಎಲ್ಲರೂ ಆಡಿಕೊಳ್ಳುವುದನ್ನು ಹ, 
(ಕುವ್ಯಾ ಸ. ೧೬-೧೬). ೨. ಕುಣಿ; ನರ್ತಿಸು; ಪಾತ್ರ ವನ್ನು ಅಭಿ! | (ಆರ್ಯಕ. ೫೫). ೨. ಹೇಳಿಕೊ ಳ್ಳು: ಕೊಟ್ಟು ಕುದಿಯಲಿ ಬೇಡ 
ನಯಿಸು; ಪ್ರದರ್ಶಿಸು: “ಆಡು-ನರ್ತನೇ, ಆಜೇ ಚರ ಶಮಧಾ]; ; ಎನಿ" |. ಕೊಟ್ಟಾಡಿಕೊಳಬೇಡ (ಸರ್ವಜ್ಞ. A 

ತಾನುಂ ಕ ಕೈಕೊಂಡು ಮರಮೊಗಂಗಳನಿಟ್ಟು ಬಂದು ಮುಂದೆ | | (ದೇ. ॥ ತಮಿ. ಮಲ. ತುಳು, ತೆಲು. ಅಡು; ಕೊಡ. 
ಆಡಿಯುಂ ಪಾಡಿಯುಂ ನಗಿಸಿಯುಂ (ವಡ್ಡಾರಾ. ೧೧೮-೧೬) ; ಮಾನಾವೆ | | ಡ್‌ ; ಕೊಲಾ, ಆಡ್‌; ನಾಯ್ಕಿ. ಆರ್‌] 
ಪಂದಿಯೆಂದೆನಿತಾನುಂ ತೆಜನಾಗಿ ಡೊಂಬನಿದ್ದೆಯನಾಡಲ್‌ ನೀನಜವೆ |10 | ಆಡ್ಕು (ನಾ). ಆಟವಾಡುವುದು. "ಆಡುಂಗಾಅ'?, "ಆಡುಂಗುಳಿ' 
(ಪಂಪಭಾ. ೬-೫೭); ನೀರಜೋತ್ಪಲವರ್ಣನಾಡಿದನಾಡಿದಂ ಕಮಲೇಶ್ಷಣಂ| | ಪರಾ. [ಆ ಅಡು) 

(ಜಗವಿ. ೩-೫೩) ; ಆಡಿದನಾಡಿದನಾಹಾ ಶಂಕರನಾಡಿದನಾ ಗುಂಡನ] ಆಡ್ಕು, ಆಂಡು (ನಾ). ಮೇಕೆ; ಅಜ: “ಆಡು-ನರ್ತನೇ, ಅಜೀ ಚ” 
ಮುಂದೀಶ್ವರಂ (ಕುಂಬರ. ೬೬-೨೦) ; ಗಿಳಿಗಳು ಕೂಗೆ ನನಿಲಾಗಳಾಡೆ, | (ಶಮ ಧಾ); ಅವರೆಯುಮೆಣ್ಣೆಯುಮಾಡಿನಳೆಯುಮಂ ಬಡ್ಡಿಸಿದೊಡೆ 
(ನಳಚ. ೧-೩೭), ಆಟಿವಿಕನೊಂಡೊಂದು ಬಹುರೂಪಮಂ ತಾಳ್ದು | 


(ವಡ್ಡಾರಾ. ೬೮-೨೬) ; ಸತ್ತುಗದ ಪುಡಿಯಂ ಪತ್ತುಪಣವಿಂಗೆ ಮಾಜಃ 
ನಾಟಿಕವನಾಡಿ (ಜೈ ಮಿ ಛಾ. ೧೫-೩೯). ೩. ಕ್ರೀಡಿಸು; ವಿಹೆರಿಸು: |15 


| 
| 
1 
ಪತ್ತಾಡಂ ಕೊಳ್ವೆಂ (ಸಂಚತಂ. ೧೮೬-೫) ; ಆಡು ಮುಟ್ಟಿದ ಗಿಡುವಿಲ್ಲ 
ಒಂದು ಬಟ್ಟನ ಮೇಗೆ ಪದಿನಾಲ್ಕು ಬಟ್ಟ ನೊಂದೊಂದಅ ಮೇಗೋಳಿಯೊಳಿ i (ಧರ್ಮಾ ವ್ಯ. ೩-೪೨) , ಆಡ ಮೊಲೆಯಂತೆ ನೇಲ್ದಲ್ಲಾಡುವ ಮೊಲೆ 
ಟ್ಟಾಡುತ್ತಿರ್ಪನ್ನೆಗಂ (ವಣ್ಣಾರಾ. ೭೩-೨೨) ; ಸೆಜಕಿಯುಮೇಖುಂ ನೆತ್ತ | | (ಅಶ್ವಶಾ. ೧-೪೧) ; ವಿಶ್ವಾಸದಿಂದ ಆಡಿನ ಹಿಕ್ಕೆ ಲಿಂಗವಾದುದಿಲ್ಲವೇ 
ಮಾಡುವರೊಳ್‌ (ಎಇ. ೫111, ೩೩೨-೪೪ ; 929); ಮಧುವುಂ ಮನೋ! | (ಸಿದ್ಧೇವ. ೨೩೩). ಆಂಡು : ಎಮ್ಮೆ ಒಂದಕ್ಯಂ ಹಾಗ ಅಂಡು ಕುಜ 
ಭವನುಮಲ್ಲ್‌ ಯೊಳಾಡುವ ಪೊನ್ನ ಬಟ್ಟಿ 0 (ಶಾಂತಿಪು. ೧-೫೮); ಪುಲಿಯ , : ಕಾಲುನಡೆ ಒಂದಕ್ಕಂ (ಎಕ. ೪, ಬೇಲೂರು. ೭೫-೧೧೫; 1382). 
ಮಾಸೆಯನಂಜದುಯ್ಕಲನಾಡಲಪ್ಪುದು (ಧರ್ಮಾ೯ಮೃ. ೧-೧೬೯); |20 (ದೇ. | ತಮಿ. ಆಡು, ಯಾಡು ; ಮಲ. ಆಡು ; ತುಳು. 
ಅಹಿಸನ ಫಣಾಮಂಡಳದೊಳಾಡಲುಬಹುದು (ಕುವ್ಯಾದ್ರೋ. ೪-೩೭); ; ಏಡು; ತೆಲು. ಏಡಿಕ, ಏಟಿ; ಗೊಂಡಿ. ಏಟ ಎ ಹೆಣ್ಣುಮೇಕೆ ; 


ಚಿನ್ನೆ ಯರ್‌ ಪಾಣುಗುಪ್ಪೆಯನಾಡುವ ಮಣಲ್ಹಿಣ್ಣೆಯ ನೋಡಿ ಹಿಗ್ಗಿದರು ಕುಣ. ಓಡ; ಕುರುಖ್‌. ಏಡಾ - ಹೆಣ್ಣುಮೇಕೆ; ಮಲ್ತೊ. 


(ಮೋಹತ. ೪-೫೪) ; ಆಡಿಬಾ ನನ ಕಂದ ಅಂಗಾಲ ತೊಳೆದೇನು (ಗರತಿ. | | ಏಡೆ ಎ ಹೆಣ್ಣುಮೇಕೆ; ಬ್ರಾಹೂ. ಹೇಟ್‌. / ಸಂ. ಏಡ, 
ki ೪. ಪಗಡೆ, ಜೂಜು, ಬೇಟಿ ಮುಂತಾದ ಕ್ರೀಡೆಗಳಲ್ಲಿ i "ಡಕ ಎ ಭಾ ಜಾತಿಯ ಕುಂ] 

ಆಸಕ್ತ ನಾಗು: ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ Wak 25 [ಆಡುಂಗಾಯ್ತ (ನಾ). ಕೋಟಿಯ ರಕ್ಷಣೆಮಾಡುವವನು : “ಅಡುಂ 
೯-೬೯); ಅಡಿ ನಳ ಕೆಟ್ಟ ಮತ್ತಾಡಿ ಧರ್ಮಜ ಕೆಟ್ಟ (ಸರ್ವಜ್ಞ. ೧೩೧೨); | ಗಾಯ್ತರೆನುತ್ತಂದಾಡಲ್‌ ತಾಂ ಕೊಟ್ಟಿದವರ್ಗಳಕ್ಕುಂ” (ಕನಿಕಂ.೧೬೦). 
ಆಡಿ ಮಗ ಕೆಟ್ಟ ಕೂಡಿ ಮಗಳು ಕೆಟ್ಟಳು (ಗಾದ). ೫. ನುಡಿ; ಹೇಳು: | | [€ ಅಡಂಗಾಯ್ದ] 
ಉಮ್ಮಳಿಸಬೇಡೆಂದು ಮಂತ್ರಿಗಾಡಿದನರಸನು (ಹಚ ಕಾ. ೧೦-೧೫) ; | | ಆಡುಂಗಾಜಿ (ನಾ). ಆಟಗಾರ; ವೇಷಧಾರಿ: ಅಡುಂಗಾಜನೆನಲೈ 
ಅಡದಿರಸತ್ಯವನು (ಕುವ್ಯಾದ್ರೋ. ೪-೫೫) ; ಆಡದಲೆ ಮಾಡುವನು ರೂಢಿ | i ಮತ್ತೆ ಪದಿನಾಆಂ ಸಾಸಿರಕ್ಕೊ ಲ್ಹವಂ . .. ನೋಡಿಂ ಸರೋಜಾಕ್ಷನಾ 


ಯೊಳಗುತ್ತಮನು (ಸರ್ವಜ್ಞ. ೧೪೭೯) ; ಮಾಡಿದವರ ಪಾಪ ಆಡಿದವರೆ |90, (ವಸ್ತವಂ. ೯-೬೯). [ಆಡ್ಕು pl ಗಾಣ (ಆ -ಕಾಜ)) 

ಬಾಯಲ್ಲಿ (ಗಾವೆ). ೬. ವಾಗ್ದಾನಮಾಡು; ಮಾತುಕೊಡು: ' ಆಡುಂಗುಳಿ, ಆಡುಕುಳ (ನಾ) ಆಡುವ ಶೀಲವುಳ್ಳವನು; ಆಟದಲ್ಲಿ 
ಚಾಳುಕ್ಕವಂಶದೊಳೆಲ್ಲಿಯುಮಿನ್ನೆನರೆಗಂ ನುಡಿದು ಪುಸಿವುದುಂ ಅಡಿ, : ತುಂಬ ಆಸಕ್ತಿಯುಳ್ಳವನು: ಗುಳಿ ಪ್ರತ್ಕ ಯುಳ್ಳ ಆಡುಂಗುಳಿ 
ಅಳುಪುವುದುಂ . . . ಇಲ್ಲಂ (ಗದಾಯು. ೨-೭ ವ); ಸಂದ ರೇವಣಸಿದ್ಧ | [ಪಾಠಾಂ. ಆಟಿಂಗುಳಿ] ಹ ಲಂಚಂಗುಳಿ (ಕಮದ. ೨೦೨ಪ್ರಯೋ). 
ನಾಡಿ ತಪ್ಪು ನನೆ (ಸಿದ್ಧರಾ. ೧-೪೫). ೭. ಮ್ಯವಹರಿಸು : ಪುದಿದ ಸುಕ ಆಡುಕುಳಿ: “ಆಡುವ ಸ್ವಭಾವವುಳ್ಳವನು” (ಗಂಗಾಮ. ೨೪). 


[| 
( 
( 
ೆ 
i 


ಮೋಹದಿಂದೋದಿದೊಡಂ ಮುನಿಜನದ ಸಾರೆ ಬಸದಿಯೊಳಿರ್ದಾಡಿ|35' [ಆಡ್ಕು + -ಕುಳ್ಳಿ) 
ದೊಡನಿವನಲಸುಗೆಂದಾನಿದನಜಕಿಯದೆ ಮಸ್ಟಕಷ್ಟರೊಡನಾಡಿಸಿದೆಂ! | ಆಡುಂದೊಲೆ (ನಾ). ಮೇಲಕ್ಕೂ ಕೆಳಕ್ಕೂ ತೂಗಾಡುವ ತೊಲೆ, 
(ಧರ್ಮಾ ಮೃ . ೨-೮೦); ಮಂದಮಾರುತನೊಡಗೂಡಿ ಬಂದ ಸಹಕಾರ; : ದಿಮ್ಮಿ; ಏತ: “ಆಡುಂಡೊಲೆ ಎಂದು ಏತದ ಮರ ೫ (ಶಮದ. ನ. 
ಪರಾಗದೊಳಾಡಿದಂತೆ.,, ಗುಣವರ್ಮನ ಸೂಕ್ತಿಸಂಚಯೆಂ (ಪುಸ್ಪಪು. : ೧೮೧ Sab); ಎತ್ತುವೇತದಾಡುಂದೊಲೆಯಂತೆ ಕಣ್ಣೆಸೆದುದೇಟ್‌ದಿಭಂ 
೧-೬೬); ಹಾಲ ಮುಂದಣ ಬೆಕ್ಕಾಡುವೊಲಾಡಿಕೊಂಡು (ಸೋಮೇಶ. | ;  ಕದನತ್ರಿಣೇತ್ರನಾ (ಶಮನದ. ನ. ೧೮೧ ಪ್ರಯೋ) ; ತೂಗುಂದೊಟ್ಟಲ್‌, 
೧೦೭). ೮. ನಿಂದಿಸು; ತೆಗಳು: ಭಕ್ತರನಾಡಲೆಂತಹುದು (ಬಸಪು. [40, ಆಡುಂದೊಲೆ (ಪಾಠಾಂ. ರೆ] (ಶಬ್ದಾನು. ೩೪೪ ಪ್ರಯೋ). 

೫೭-೩೦); ಯಾತರಿಂದಲಿ ಹೋದೀತೋ ಭೂತನಾಥನ ನಂಬಿದವರ : (ಆಡು, * ತೊಲೆ) 


ನಾಡಿದ ದೋಷ (ಚಿದಾನ. ೮೨-೩). ಐ ಈ ಕ್ರಿಯೆಯನ್ನು ಆಚ ತರಿಸು! ' ಆಡುಂಬೊಲ, ಆಡುವೊಲ (ನಾ). ೧. ಆಟದ ಬಯಲು; 

ಎಂಬ ಅರ್ಥದಲ್ಲಿ ಈ ಧಾತು ಜವ. ಧಾತುಗಳ ಅಥವಾ ಕ್ರೀಡಾಂಗಣ: ಘೋರತರ ವನವಿದ್ದುದು .. . ಕಾಂತಾರಚರರಾಡುಂ 

ಭೂತ ನ್ಯೂ ನ ರೂಪಗಳ ಮುಂದೆ ಸೇರಿ ಬರುತ್ತದೆ. ಉದಾ: ಬೊಲನು ತಾನಾಗಿ (ಸಾಳ್ವ ಭಾ. ೬-೩); ಮಾಜಿದ್ಯೂತ ಚೆಂಡಿನಾಟಿದ 

ಓಡಾಡು, ಓಲಾಡು, ಕುಣಿದಾಡು, ಕೊರಚಾಡು, ಹೊರಳಾಡು. ; | ಮಹಾವಿಸ್ತಾರದಾಡುಂಬೊಲಂ (ಮೈ ಸೂ ಮೆ. ೪-೭೬). ೨. ಆಶ್ರಯ 

ಆಡಗೊಡು - ಆಡಲು ಅವಕಾಶಕೊಡು (ಮುಂಬಯಿ. ೩-೩೨ ಕಿ). | | ಸ್ಥಾನ: “ ಆಡುಂಬೊಲಂ ಅಶ್ರಯಕ್ಳೆ ಪೆಸರ್‌ ? (ಕಶಸಾ. ೧೫-೨೯೦) ; 
38 


ಆಡುಕಿನಿಗ ೫೯೪ 
“ಆಡುಂಬೊಲನೆಂದಕ್ಕು ನೆಲ ತಾಣ ಗೊತ್ತುಂ... ಅಗರ” (ಕವಿಕಂ. 
೧೩೫) ; ಬೀಡು ಸುಕೃತಕ್ಕೆ ಚೆಲ್ವಂಗಾಡುಂಬೊಲನಾಶ್ರಯಂ ಸುಖಕ್ಕೆನೆ 


(ಸಂ ರಾಮಾ. ೧-೧೦೧) ; ಬಹು ಧರ್ಮಥಧೇನುನಿವಹಳ್ಳಾಡುಂಬೊಲಂ | 
ಬೆಳ್ವಲಂ (ಎಇ. ೩111, ೪೪-೩೪; 1112) ; ಪರಿಮಳದಾಡುಂಬೊಲನಿದು 
ವರವಿಟರ ವಿಶಾಲಲೋಲಲೀಲಾಸ್ಕ ಲಂ (ಗಿರಿಕ. ೨-೮೪). ಆಡುವೊಲ : 
೧. ಚೆಲುವನು ತೋಣುತಶಿರ್ದಳು ಜಗದ ಜಂಗುಳಿಗಾಡುವೊಲನಾಗಿ| | 
ವೋಜೆಯಲಿ] (ಸ್ರಭುಲೀ. ೩-೩೧). ೨. ಅಲರಶರನ ಬೀಡಪ| : 
ರಂಜಿಮಿಗದಾಡುವೊಲ ಕಾಮಪಶು ಮೇವ ಕಾಡು (ನೇನಿಸಂ. ೧-೬೧). | | 
[ಆಡ್ಕು * ಪೊಲ] 
ಆಡುಕಿನಿಗ (ನಾ). ಆಡಿನ ಕಿವಿಯಂತೆ ಎಲೆಯಿರುವ ಒಂದು ಗಿಡ: [01 
ಆ ಅಜಕರ್ಣಾ-ಅಡುಕನಿಗನು” (ಓನಧಿ. ೬), [ಅಡ್ಕು + ಕಿವಿ + -ಗೈ]; 
ಆಡುಕುಳಿ "ಆಡುಂಗುಳಿ? ನೋ. 
ಆಡುಗಬ್ಬ (ನಾ). ನಾಟಕ; ದೃಶ್ಯಕಾವ್ಯ: ಆಡುಗಬ್ಬವು ದೃಶ್ಯವು | 
ಹಾಡುಗಬ್ಬವು ಶ್ರಾವ್ಯವು (ಸಾಹಿವಿ. ೪೨), [ಆಡು * ಕಬ್ಬ] i 
ಆಡುಗಾಡು (ನಾ). ಓಡಾಡುವ ಕಾಡಿನ ಪ್ರದೇಶ, ಅರಣ್ಯ : 
ಕುರುಪತಿಯ ಗಾಢದ ಸಗಾಢಿಕೆಯ ನೋಡಿ ನಸಿಯಲಿ ಪಾಂಡುಸುತರವ | 
ರಾಡುಗಾಡಿನ ಹೊ ಲ ನ ಹೊರೆಯಲಿ ಕೂಡೆ ತನುಪರಿಮಳದಲರಮನೆ | 
ಯಂಗನಾನಿನಹ (ಕುವ್ಯಾಅ. ೧೭-೨೦). [ಅಡ್ಕು + ಕಾಡ್ಕು] 
ಆಡುದೆಅ (ನಾ). ಆಡುಗಳ ಮೇಲೆ ಹಾಕುವ ಸುಂಕ: ಅಸ್ಮಳಂಗಳಿಗೆ | 
ಹೊಗೆದೆಜಕೆ ಮಗ್ಗದೆಜ8ೆ, . , ಆಡುದೆಅಕಿ ಆಲೆದೆಣಕಿ (ಎಕ. 111, ಶ್ರೀರಂಗ. 
೧೦೪-೪೧ ; 1200) ; Res ವೊಳವಾಣು ಅಳೆದೆಜಕಿ ಆಡುಡೇ 
ಮೊಟ್ಟಿ ಸುಂಕ ಯಿಷ್ಟು (ಎಕ. 2೭1೪, ಕೃಷ್ಣರಾ. ೮೧-೧೦ ; 1402). | 
[ಆಡ್ಕು + ತಟ] 

ಆಡುನುಡಿ (ನಾ). ವ್ಯವಹಾರದಲ್ಲಿ ಮಾತ್ರ ಇದ್ದು ಗ್ರಂಥಸ್ಥ ವಲ್ಲದ 
ಭಾಷೆ; ಬಳಕೆಯ ಮಾತು: ಹೊಸ ವೈಚಾರಿಕತೆಯ ಮೂಲಕ... |25 
ಅವರು ಆಡುನುಡಿಗೆ ಸಮಾಪವಾಗಿದ್ದ ಸಾಹಿತ ಒಭಾಸೆಯೊಂದನ್ನು | | 
[| 
| 


51 


[ಪಾಠಾಂ. 


15 


20 
1 
| 
i 
| 
| 
1 


ರೂಪಿಸಲು ಸಮರ್ಥರಾದರು ( ಹೊಸಕ್ರಿ ೨೭೯). (ತ; + ನುಡ್ಡಿ) | 
ಆಡುಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ (ಮೈಣಗಿ. ೪೬-೯೧೩). 
[ಆಡು ? * ಬಳ್ಳಿ] 
ಆಡುಬೆಣೆ (ನಾ). ಯಂತ್ರಗಳಲ್ಲಿ ಅವುಗಳ ಚಾಲನೆಗೆ ಬಳಸ ್ಗ 
ರುವ ಉರುಳಿಯ ಆಕಾರದ (ಉರುಟಾಗಿಯೂ ನಯವಾಗಿಯೂ | 


ಇರುವ) ಉದ್ದವಾದ ಬೆಣೆ; “... ದುಂಡುಬಿಲ್ಲೆ ಅಥವಾ ಕಡಮೆ | 
ಯುದ್ದದ ಉರುಳೆ : ಆಡುಬಿಣೆ. ” (piston, ಇಂಕನಿ) : ಉಗಿ ಯು| | 
ಉರುಳೆ ಕೋಶಕ್ಕೆ ಹೋಗಿ: ಅದರೊಳಗಿನ ಆಡುಬೆಣೆಯನ್ನು ಚಲಿಸುವು; | 
ದಾದರೂ ಹೇಗೆ ಓಟ್ಟಾಂ. ೪೭). [ಆಡ್ಮು + ಬೆಣೆ) [35] 
ಆಡುಭಾಷೆ (ನಾ). - ಆಡುನುಡಿ: ಬಡಗರ ಭಾಷೆ ಕೇವಲ ಆಡುಭಾಷೆ| | 
(ರೂಢಿ). [ಅಡು + ಭಾಷೆ] | 
ಆಡುಮನೆ (ನಾ). ಆಡುಗಳನ್ನು ಕೂಡುವ ಮನೆ; ಕೊಟ್ಟಿಗೆ;! 
ಕೊಪ್ಪ : ಆ ಗ್ರಾಮಕ್ಕೆ ಸಲುವ ಗದ್ದೆ ಬೆದ್ದಲು ಆಡುಮನೆ ಆಗಾಮಿ | 
ತೋಟ ಮಡಿಕೆ ಅಣೆ ಆಚ್ಚು ಕಟ್ಟು (ಎಕ. 111, ಮೈಸೂರು. ೬೦-೯ ; 1611). |4 
"ಅಡುಮನೆವಣ?' ಪರಾ. [ಆಡ್ಕು + ಮನೆ] 
ಆಡುಮನೆವಣ (ನಾ). ಆಡುಗಳ ಮನೆಗಾಗಿ ಕೊಡಬೇಕಾದ! | 
ಸುಂಕ (?): ಗ್ರಾಮಕೆ ಸಲುವ ಗದ್ದೆ ಬೆದ್ದಲು ತೋಟಿ ತುಡಿಕಿ ಆಡು | 
ಮನೆವಣ ವೊಳವಾಣು ಹೊಜವಾಆು ಮತೆನುಂಟಾದ ಸರ್ವಸ್ವಾಮ್ಯವನು 
»» » ಕೊಟ ಹಿಲಾಷಸನ (ಎಕ. ೫1೪, ಚಾಮರಾ. ೨೬೬-೮ ; ?). 


[ಅಡುಮನೆ * ಪಣ] 


43 


ಆಢಕೆ 


, ಆಡುಮಾತು (ನಾ). ೧. ಬಾಯಿಮಾತಿನಲ್ಲಿ ಆಗಿರುವ ಒಪ್ಪಂದ; 
ಕೊಟ್ಟ ಮಾತು; ವಾಗ್ದಾನ. ೨. ಜನಬಳಕೆಯ ಮಾತು: ಗದ್ಯ 
ಸ್ರಲಿಯೆನ್ನು ಆಡುಮಾತಿನ ಹತ್ತಿರಕ್ಕೆ ತಂದು ಆದನ್ನು ಕ್ರಮಕ್ರಮವಾಗಿ 
ತಿದ್ದಿ (ನಿಬಂಧ. 11, ೪111 ಮ). (ಆಡು, * ಮಾತ್ಯು] 

ಆಡುನುಟ್ಟ ದಗಿಡ (ನಾ). ಒಂದು ಗಿಡ; ಕತ್ತಿಕಿವಿ ಗಿಡ: 
ಮುಟ್ಟದ ಸಿ ಬೇರು, ಗಿರಿಕರ್ಣಿಕೆಯ ಬೇರು, ರುದ್ರಾಕ್ಷಿಬೀಜ, ಚಂದನ 

ಬ "ಮಜ್ಜಿಗೆಯಲ್ಲಿ ಆರೆದು ಕುಡಿಯ ಕೊಡಿಸಲು ಕತ್ತೆಯ ಎಲ್ಲಾ 
ವಿಷಗಳೂ ಪರಿಹರವಹವು (ವೈದ್ಯ ಸಾ. 11, 218). . 
[ಆಡ್ಕು * ಮುಟ್ಟು, * ಗಿಡ (ಆ ಗಿಡು)] 

ಆಡುಮೊಗ (ನಾ). ಆಡಿನಂತಹ ಮುಖವುಳ್ಳವನು ; ದಕ್ಷಬ್ರಹ್ಮ: 

ಆಡುಮೊಗನ ಮಗಳು (ಕಲ್ಪದ್ರು. ೨೫). [ಆಡ್ಕು * ಮೊಗ] 

ಡುರಿ (ನಾ). (ಮರಿ ಹಾಲು ಕುಡಿಯದಂತೆ) ಆಡಿನ ಕೆಚ್ಚಲಿಗೆ 

ಮರೆಮಾಡಿ ಕಟ್ಟುವ ಬಟ್ಟಿ (ಕಿಸಂಗ್ಲಾ. ೮). [ಆಡ್ಕು * ಉರಿ?] 

ಆಡುವಳ (ನಾ). ಆಟವಾಡುವವನು; ಆಟಗಾರ: ಕಾಲ್ವಿಂಡನಾಡಿದರ್‌ 
ಈ ಯುಗದ ಆಡುವಳರಿನ್ನು ಬರಲೇಬೇಕು ಚೆಂಡಾಟ (ನವ್ಯಧ್ವ. ೧೧). 
[ಆಡ್ಕು * -ವಳ] 

ಆಡುವೊಲ “ಆಡುಂಬೊಲ? ನೋ. 

ಆಡುಸೋಗೆ, ಅಡುಸೋಗೆ, ಆಡಸೋಗೆ (ನಾ). ಅಡ್ಡ ಸರದ ಗಿಡ; 
ಅಡಸಲಗಿಡ ; ಆಟಿರೂಷಕ ; ವಾಸಕ : “ಆಟರುಷ- ಆಡುಸೋಗೆ” 
(ಶಬ್ದಾನು. ೧೬೦ ಪ್ರಯೋ) ; ವಿಶ್ವಂ ದ್ರಾಕ್ಲಾಫಲಮಾಡುಸೋಗೆ ಎಂಬಿವು 
ಕಲಸಿಟ್ಟ ಕಷಾ ಯದಿ೦ ಕಫಜ್ವರ ಹರಣಂ (ಕಲ್ಯಾಕಾ. ೩-೩೩); 
ಗೂರುಬ್ಬಸ ಬಹಳ ಪ್ರಬಲತರದ್ದಿದ್ದರೆ ಆಡುಸೋಗೆ ರಸದೊಡನೆ ಅರ್ಧ 
ಚುಟಿಕೆ ವಂಶಲೋಚನವನ್ನು ಮಸೆದು ಸೇರಿಸಿ ಜೇನುಸೇರಿಸಿ ಕೊಡುತ್ತಾ 
ಬಂದರೆ ಬೇಗನೆ ಗುಣವಾಗುವುದು (ನುನೆಮ. ೧೮). ಅಡುಸೋಗೆ : 
“ ಯಾಯತ್‌ - ಅಡುಸೋಗೆ” (ಒಷಧಿ. ೧೩೨). ಆಡಸೋ ಗೆ: 
4 ವಾಸಾಟರೂಷಾಹ್ವಯಮಾಡಸೋಗೆ (ವಸ್ತುಕೋ. ೩೯-೩೭); “ಆಟ 
ರೂಷಕ - ಆಡಸೋಗೆ?' ( ಶಮದ. ೨೮೮ ಪ್ರಯೋ); ಆಡಸೋಗೆಯು ಕಾಡ 
ನುಗ್ಗೆಯು ರೂಢಿಯಿಂದಲಿ ಬೆಳೆವ ತಗ್ಗಿಯು ( ಗೋಹಾಡು. ೨-೧೦) ; ಇಬ್ಬ 
ದಿಯ ಆಡಸೋಗೆ ನರ್ಮಲೀ ಗಿಡಗಳ ಬೇಲಿಗಳಿಂದ (ಮೂರುದಾ. ೯೦). 

[ದೇ. ॥ ತಮಿ. ಆಡಾತೊಡೈ ; ಮಲ. ಆಡಲೋಡ ; ತುಳು. 
ಆಡಲೋಡು ; ತೆಲು. ಅಡ್ಡಸರಮು. /'ಸಂ. ಅಟರೂಸ] 
ಆಡುಹ (ನಾ). ಆಡುವುದು; ಚಲನೆ; ಸಂಚಾರ; ಅಲ್ಲಾಟ: 
ಗೆಜಕಿಯ ಅಡುಹ ತೊಲಗಿಸಿ ಹಿಡಿಯಿತ್ತು (ಅಜಕಿಮಾ. ೧೨೬). 
[ಅಡ್ಕು * -ಹ್ಮ) 

ಆಡುಳಿಚ (ನಾ). - ಆಡುಸೋಗೆ: ಸಿರಿಸಂ ಗೋದಿ(ಣಿ) ಪಟೋಳ 
ಮಾಡುಳಿಚಮಾ ಸಪ್ತಚ್ಛದಂ ಬೇವು ಛಿನ್ನರುಹಂ ಫುಲ್ಲಿಲೆನಿಪ್ಪಿವಂ ತೆಗಪಿ 
(ಲೋಕೋಪ. ೯-೨೨೫); ಸೋಡವರೆಯ ಸೊರ್ಕಿಂಗಂ [ಪಾಠಾಂ. 
ಸೋದಿಗೆ ಅವರೆಯ ಸೊರ್ಕಿಂ]ದಾಡುಳಿಚಂ [ಪಾಠಾಂ. ಕಂ] ಮಧುಕ 
ಚಿತ್ರ ಮೂಲಮನಿಂಬಿಂದಾಡಿನ ಪಾಲೊಳ್‌ ಸೇವಿಸಲೋಡಿಸುಗುಂ ತದ್ವಿ 
ಷೋಗ್ರಮಂ ಗುಣನಿಳಯಾ (ಖಮದ. ೬. [?) 

ಆಡೆ (ನಾ). ಜಿಗಣೆ; ಜಿಗಳೆ (8). (ಆ ಅಟ್ಟಿ 

ಆಢಕ (ನಾ). ನಾಲ್ಕು ಪ್ರಸ್ಥಗಳ ಅಥವಾ ಹ ತೊಲೆಗಳ ಒಂದು 
ತೂಕ: ಷೋಡಶಿಕೆ ಸುಡು ಬತ ಪ್ರಸ್ಥ ಆಢಕ ದ್ರೋಣಮಾನಿಖರಿಗಳಿವು 
ಚತುರ್ಗುಣಿತೆಂಗಳ್‌" ಇವು ಮೊ ಪ ಲಾ ದುವು ಮಾನಪ್ರಮಾಣಮಕ್ಕುಂ 
(ಪಸಾರ. ೧೮೯೯-೧೧) ; ಪ್ರಸ್ಥ ಎರಡಾಗೆ ವಾಹ ಅದೆರಡಾಗಲು ಸ 
ಆಢಕ (ವಿನೇಕ. ೭). [ಸಂ.] 


ಆ 


ಆಢಕಿ ರ್ಜ ಆಣತಿಮಾಡು 


ಅಢಕಿ (ನಾ). ತೊಗರಿ : “ಅಢಕೀ, ತುವರೀ (ಸ್ಮೃತಃ)-ಈ ೨ ತೊಗರಿ? | |ಆಣಂ "ಅಣಂ' ನೋ. 
(ಹಲಾಯು. ೯೬-೪೩೦) ; ರಾಜಮಾಷಾಢಕೀ ನಿಷ್ಪಾವಚಣಕ ಕುಸುಂಭ:  ಆಣಂತಿ "ಆಣತ್ತಿ ' ನೋ. 
. ವಿವಿಧ ಧಾನ್ಯಭೇದಂಗಳುಂ (ಆದಿಪು. ೬-೭೨ ವ). | ಆಣಂದೂರು (ನಾ). ಒಂದು ಊರಿನ ಹೆಸರು: ಶ್ರೀ ಜ್ಞಾನಸಿದ್ಧ 
(ಸಂ. ಆಢಕೀ] | ದೇವರ ಕಾಲಂ ಕರ್ಚಿ ಧಾರಾಪೂರ್ವಕಂ ಸರ್ವನಮಸ್ಕವಾಗಿ ಆಣನ್ನೂರು 
ಆಢಕಿಕೆ (ನಾ). ಒಂದು ಆಢಕ ಬೀಜ ವರಿಯಷ್ಟು ಜಮಾನು. (ಸಂ.], 5}  ಮೂನೂಜಆ ಬಳಿಯಂಕುಲಗೆಯಯ್ವತ್ತಜಕೊಳಗಣ (ಎಇ. 2೧೧11, 
ಆಢಕೀನ (ನಾ). ೧. - ಆಢಕಿಕ (ಕ). ೨. ತೊಗರಿಯನ್ನು ಬೆಳೆ, | ೧೫-೪೪ ; 1114). [ಆ ಅನಂದ? * ಊರು (ಆ ಊರ್‌)] 
ಯುವ ಭೂಮಿ. ([ಸಂ.) | ಆಣಂಬಿ "ಆಳಂಬೆ' ನೋ. 
ಆಢಾಪನ (ನಾ). ಅರ್ಥಹಣ (): ತಮ್ಮ ಕಾನಣ ಆಢಾಪನವಾಗಿ | | ಆಣಂಬೆ "ಆಳಂಬೆ' ನೋ. 
ಪೊಜಕ್ಸಿ ತಿಂಗಳ್ಗೆ (ಇಎ. ೧೯೪೬, ಹಾನಗಲ್‌. ೨೪೯-೧೪ ; ?). (?] : | ಆಣಕ (ಗು). ಅಲ್ಪವಾದ; ಕೀಳಾದ; ತು ಚ್ಛ ವಾದ; “ನೀಚ, 
ಆಢಾವೆ (ನಾ). ಜಮಾಖರ್ಚಿನ ನಿರೂಪಣೆ : ವ್ಯಾಪಾರಸ್ಥರು ದಸರೆಯ; | ಕೀಳ? ತರು. ೨೪). [0.3 
ಹಬ್ಬದಲ್ಲಿ ವರ್ಷಾಂತ್ಯಕ್ಕೆ ಲಾಭಹಾನಿಗಳ ಆಢಾವೆ NT. | ಆಣಗೆ (ನಾ). ಒಂದು ಹೆಸರು (?): ಇದಕ್ಕೆ ಸಾಕ್ಷಿ ಮೀಕಣೂರರು 
೨೦). [+ ಮರಾ. ಆಢಾವ್‌] |. ಆಯಿರಣ ಕೀಲವರು ಆಣಗರು ಕಲತ್ತಿಯರು ಚಂಗರಸನು ತಲಿಪರಿಯಾ 
ಆಢ್ಯ (ಗು). ೧. ಹೊಂದಿರುವ. "ಗುಣಾಢ್ಯ?, "ಧನಾಡಢ್ಯ' | i ಕೆಯ್ಮಾಳದೋರ್‌ (ಸೌಇಇ. 1-4, ೪೭-೧೨ ; 900). [2] 
(ಸಾ). ೨. ಶ್ರೀಮಂತ; ಉಳ್ಳವನು: ಅನಫಾದಿ ತ್ರಯದಲ್ಲಿ ನಿಂದ! ಆಣಗಜ್ಜಿ' “ಅನೆಗಜ್ಜಿ' ನೋ. 


ಕುಜನಿಂ , . . ನಿಪುಣನಾಢ್ಕ್ಯಂ ಹ ನಿ-ಮಾರ್ತಂಡನಂದನನಿಂದಂ ಬಹು [11 ಆಣತಿ ತಿ? ಕೋ. 

ಪೋಷಕಂ edo ಸಕ್ಕು ನರಂ (ಜಾತ ತಿ. ೧೪೨೬); | ' ಅಣತಿ (ನಾ). ಒಂದು ಊರಿನ ಹೆಸರು (?) : ಆಣತಿಯ ಲಕ್ಕರಸ 
ಪೂಜ್ಯ ಸೋಣದಂಡನು ಆತ್ಮನು, ಮಹಾಧನನಂತನು, ಮಹಾೋಗ | ತಂದೆಗಳಾಣಬೆಯ ಚಂದಯ್ಯ ನೀಶನ ಬಾಣಸಿಗ ಭೀಮಯ್ಯ ಚ 
ನಂತನು (ಬುದ್ಧಸ. ೧೧೫). ೩. ಸಮರ್ಥ ; ಶಕ್ತ: ಪರಮಯೋಗೀಶರಿಂ ; ಬೊಮ್ಮ ತಂದೆಗಳು ತಾ ೧೯-೭೫) ; ಆಣತಿಯ ತಿರುಮಲನಾಯ 


ತದ್ವಾಸನಾಂಗರಿಂ ಭರಿತ ಸುಜ್ಞಾನರಿಂ ಹರಣಾರ್ಪಣಾಢೃರಿಂ ಪರಮಾನು | ಕನು (ಎಕ. ೪, ಚೆನ್ನರಾ, ೨೦೧-೬ ; 1608) ; ಆಣತಿ ಬೆಂನಣ ೫ ೫ ಪಟ್ಟಿ 


ರಾಗಿಗಳಿನೆಸೆವ ಸಭೆಯಸ್ಟ ವಿಧಪೂಚೆಯೆ ನೆ ಕಣ್ಣೆಸೆದುದು (ಭಾವಚಿಂ.|20 ದಹವಾಲಾಗಿಯಿದಲಿ ಆಣತಿ ಸೋಮೇಶ್ವರಸ್ವಾಮಿ (ಎಕ. ೪, ಚೆನ್ನರಾ. 


೧-೩೧). ([ಸಂ.] ೨೦೨-೧೦ ; 1651). [?) 
ಅಢ್ಯತೆ (ನಾ). ೧. ಗಣ್ಯತೆ; ಸಂಪನ್ನತೆ: ಬಾಲತನದಿಂಡೊಂದು] | ಆಣತಿ "ಅಣತ್ತಿ' ನೋ. 
ನಿಮಿಷ ಯೌವನದಿ ಸ ೋಲನೆಂದೆನಸಿರ್ಪ)ದರಿನಿಮಿಸ ಧನಧಾನ್ಯ | | ಆಣತಿಗೆಯ್‌ (ಕ್ರಿ). ಹಾಡು; ಗಾನಮಾಡು : ಮರಲ್ಹರಲ್ಲ ಮಲ್ಲಿಗೆ 
1 


ಜಾಲದಾಢ್ಯ್ಯತೆನೆರೆದೆನೆಂದು ಪೇಳುವ ಹೆಮ್ಮೆಯೊ ಮ್ಮ (ಪೆಂಕಾರಾ. ನನೆಗರ್ಚಿ ಕಾಕಳಿಯೊಳಾಣತಿಗೆಯ್ವ ಮದಾಳಿ (ಪಂಪಭಾ. ೫-೩೫) ; 
೨-೯-೨೦). ೨. ಠೀವಿ; ದರ್ಪ: ಸುರೇಂದ್ರರಾಯನನ್ನು ಕು ಚ ಸುಗಂಧಪುಜ್ಬಸಂಕುಳದೊಳು ಬಂಡನುಂಡು ವೊರೆದಾಣತಿ£ಗೆ]ಯ್ದ 
ತರುವುದು ಎಷ್ಟೊತ್ತಿನ ಕೆಲಸ ಎಂದು ಗೋವಿಂದರಾಯನು ಆಢ, ತೆ! ಮದಾಳಿಗೇಯದಿಂ (ಸೌಇಇ, 1X-, ೩೭೧-೧೧ ; 1258). 


ಯಿಂದ ಮಾತಾ ಡಿದನು (ಸ್ಯೂಲಮಿ, ೨೪).; ಅವರು ಭೇಸಟ್ಟೂನ ಗೋ. | (ಅಣತಿ, (ಆ ಆಳತಿ) * ಗೆಯ್‌ (ಆ ಕೆಯ್ಮ್‌)) 
ಅಲಂಕೃತರಾಗಿ ಆಢ್ಮತೆಯಿಂದ ಅರಮನೆಗೆ ಹೋದರು (ಶ್ರೀರಾಯ. ೭೧). | ಆಣಶಿಗೆಯ್ಗ್ಸು (ಕ್ರಿ). ಹಾಡಿಸು; ಗಾನಮಾಡಿಸು : ಎಸಳ್ವಡಿಗೆತ್ತ 
[ಸಂ. ಆಢ ತೌ | Ep ಬೂತ ಸುಖನಿದ್ರೆಯಿಂ ದೆ ಜೋಂಪಿಸುವಳಿಯಂ 
ಅಢ್ಯತ್ವ (ನಾ). ಇ ಆಢ್ಯತೆ (ದಕ. ಕ). [ಸಂ.] 30 ಪ್ರ ಭಾತಶುಭಗೀತಿಯನಾಣತಿಗೆಯು ees ಯ್ಯ] ತುಂ... ಪ್ರಚಾರಿಸಿ 
ಆಢೆ (ನಾ). ಉಳ್ಳವಳು; ಸಂಸನ್ನಳು ; ಹೊಂದಿದವಳು : ಸರ್ವ Fe ಕಾಲಭೂಪನ ನಿಯೋಗದ ಸೂಳಿವಳಂದೊಲಎಂದಲರ್‌ (ನರವು: 
ಕ್ರಿಯಾಕುಶಲೆ ಕಷ್ಟರೂಪೆ ಧೂರ್ತಕ್ರಿಯಾಥೆ (ಮದತಿ. ೪-೪). ೮೨೩೩). [ಅಣತಿಗೆಯ್‌ + -ಸ್ಕು) 
(ಸಂ. ಆಢ್ಮಾ] ಆಣತಿಗೇಳು (ಕ್ರಿ). ಅಪ್ಪಣೆಯನ್ನು ಕೇಳು, ಪಾಲಿಸು : ನಿನ್ನಾಣತಿ 
ಆಣ್‌ "ಅಳ್ಕ್‌' ನೋ. | ಗೇಳಿ ನಿನ್ನ ಬಳಿಗೆ ಸಂದು ನಿನ್ನೂಳಿಗಗಳನೆಸಗಿ ನಿನ್ನವಳೆನಿಸಿ ನಿನ್ನೆಡೆವಿಡ 
ಆಣ, "ಆಣ್ಮೆ' ನೋ. 35 | ರ್ಪೆನು (ಹದಿಬ. ೧-೩೭). 


[ಅಣತ್ಯಿ (ಆ ಆಣತ್ತಿ) * ಕೇಳು (ಆ ಕೇಳ್‌)) 


ಆಣ್ಮ (ನಾ). (ಉಕ). ಬೆಲ್ಲದ ಪಾಕ: ಗೋದಿ ಅಳ್ಳಿಟ್ಟಗಾಣವ! 
| ಅಣ ( (ಕ್ರಿ). ೧. ಅಪ್ಪಣೆಮಾಡು: ದೊರೆ ಆಣತಿಗೈದೆ (ಹಾಡುತ್ತ. ೫೧). 


ಕಾಸಿದ್ದೇನ ಕಡ್ಲ್ಯುಂಡಿ ಕಟ್ಟ ಕೇರಿ ನೆಲಿನ ಮ್ಯಾಲ ಇಟ್ಟಿದ್ದೆ (ಮುಲ್ಲ ಳ್ಲಿಸೆ. 


೧೦೩). "ಆಣನಲಕ್ಕಿ' ಪರಾ. |?) ಪ್ಪಣೆಯನ್ನು ಸತು ನಿನ್ನಾಣತಿಗೈ ವುದೆನ್ನ ಮನೋರಥವೆನ್ನ 
ಆಣ್ಮ (ನಾ). (ಉಕ) ಲತ ಪಾತ್ರೆಯು ಸಣ್ಣದಿರುವಾಗ ಪಾತ್ರೆ | | ಭಾಗ್ಯ ಕ ಸರಿಯಮಿಂಟಿ (ಹದಿಬ. ೧-೩೨). 

ಸರಿಯಾಗಿ ನಿಲ್ಲುವಂತೆ ಒತ್ತಿಗೆ ಕೊಡುವ "ಹೆಂಚಿನ ಅಥವಾ ಅ! [ಅಣತಿ (ಆ ಆಣತ್ತಿ) *ಗೈ (ಆ ಕೆಯ್‌)] 

ಲೋಹದ ತುಂಡು: ಇಷ್ಟು ಅಗಲದ ಬಾಯಿಯ ಒಲೆಯ ಮೇಲೆ | , ಆಣತಿಗೊಳ್‌ (ಕ್ರಿ). ಅಪ್ಪಣೆಯನ್ನು” ಪಡೆ: ಅಡಿಗಳಿಗೆಜಗಿಯಾಣತಿ 

ಆಣವಿಲ್ಲದೆ ಆ ಸಣ್ಣ ಪಾತ್ರೆ ನಿಲ್ಲಲಾರದು (ರೂಢಿ). : ಗೊಂಡು ಪೊಜನುಟ್ಟು (ಹದಿಬ. ೮-೭). 


[ಆಣತ್ಕಿ (ಆ ಆಣತ್ತಿ) * ಕೊಳ್‌] 


| 
[< ಸಂ, ಫಾಲ] | 
ತಿಕನ ಸ (ಕ್ರಿ). ಗಾನಮಾಡು ; ಹಾಡು: ಬಂಡನುರಂಬರ 
| 


i 
| 
ಆಣ್ಮ "ಆಣ್ಣೆ? ನೋ. | 
ಆಣ್ಯ (ನಾ). (ದಕ). ನಪುಂಸಕ; ಷಂಡ: ಅಣನಿಗೆ: ಮದುವೆಯಾಕೆ |45' 
(ರೂಢಿ). (ಅಣ್‌ (ಆ ಆಳ್‌) + -೮೪,] | 


ಮುಂಡು ತಳ್ತೆಸಳ್ಳೊರೆಯೊಳಡಂಗಿ ನುಣ್ಣರದಿನಾಣತಿಮಾಡಿದುದುನ್ಮದಾಳಿ 
(ಮಲ್ಲಿಪು. ೬೯೮). [ಆಣತಿ (ಆ ಆಳತಿ) * ಮಾಡ್ಕು] 


ಆಣತಿಯಿಡು ರ್ಜ೬ ಆಣಿಕಾಅ 


ಆಣತಿಯಿಡು (ಕ್ರಿ). ಆಜ್ಞೆ ಮಾಡು ; ನಿರ್ಬಂಧವನ್ನು ವಿಧಿಸು: ! "ಆಣಿ, (ನಾ). ಶ್ರೇಷ್ಠವಾದುದು ; ಉತ್ಸಷ್ಟವಾದುಧು: ಆಣಿಯಿಲ್ಲದ 
ಅಂತು ತರೂರು ಪೊಕ್ಕೊಡೆ ಕೊಲ್ವೆ ನೆಂದಾಣತಿಯಿಟ್ಟು ಪೊಜ | | ಮುತ್ತು eh, ಮಾತು ಮೇಣರ್ಥಬುಲ್ಲದಿರುತಿಪ್ಪ xx xನೀಕ್ರೋಣಿ 
| 


ಮಡಿಸಿ ಕಳೆವುದುಂ (ಪಂರಾಮಾ. ಸ ಜು ಯೊಳೆಲೆಗೆ ಬೆಲೆವೆಣ್ಣೆ (ಉದ್ಭಟಿ. ೧೦-೯೨) ; ಮಲಯಜಮಿಕ್ಕಿ ಮುಡಿದು 
[ಆಣತ್ಶಿ (ಆ ಆಣತ್ತಿ) * ಇಡು) ಮಲ್ಲಿಗೆಯಂ ಬಿಳಿದುಟ್ಟೋರಾಣಿಯ ಮುತ್ತಂ ತೊಟ್ಟಿಳಮಿಂಚಿಂ ಕಂಡರಿ 
ಆಣತಿವಡೆ (ಕ್ರಿ). - ಆಣತಿಗೊಳ್‌ : ತುಂಬಿಗಳ ಹಂಬಲಿನ ಕಾವನಾಣತಿ | 5! ಸಿದ ಕಾಂತೆಯೆನಲ್‌ ಕಡುಸೊಗಸಿದಳು (ಜಯಕಾ. ೨-೪೯). 
ವಡೆದು ಏತಕೀ ಮದಗಜವು ಮಸಗುತಿಹುದು? (ಕವಿಕಾ. ೬೯). | [ದೇ. ॥ ತಮಿ. ಮಲ. ಆಜ್‌; ತೆಲು. ಆಣಿ] 
[ಅಣತ್ಕಿ (ಆ ಆಣತ್ತಿ) * ಪಡ್ಗೆ] :ಆಣ್ಮಿ "ಆಟಕ್ಕಿ' ನೋ. 
ಆಣತ್ತಿ, ಆಣಂತಿ, ಆಣತ್ಮಿ, ಆಣೆ (ನಾ). ೧. ಅಪ್ಪಣೆ; ಆಜ್ಞೆ: ಪರಮ | ಆಣೆ (ನಾ). ೧. ಮೊಳೆ; ಕೀಲು ; ಗೂಟ: ಕತ್ತಿಯಿಂ ಕೆತ್ತುವಾಣಿಯಿಂ 
ಕೊಳರ್ಮ್ಮಗಣ್ಟಿರರಕೇಸಿಗಳಾಣತ್ತಿ ಆಗಪಳ್ಳಿಟತ್ತಿ ಟ್ಟು ತಾಸ ಕನ್ನಾ ರ್‌ ಬೆಟ್ಟುವ (ರಾಮಾ ಶ್ವ. ೧೦೩-೨೩); ಕೆಲಸಗಾರರು ಅವನ್ನು ಆಡೆಯಿಂದ 
ಜೋಡಿಸುವರು ( ಬಾಲಪ್ರ. 1, ೨೭೭); ಚಿಕ್ಕಪ್ಪ ಬೀಗದ 'ಸೊಂಚಲನ್ನು 


( 
ಆಣಿಯಲ್ಲಿ ಸಿಕ್ಕಿಸುತ್ತಾ (ನಾಚಿಕೆ. ೯). ಕಾಲಿನ ಮಂಡಿಯಿಂದ 


(ಎಕ. 111, ತಿರುಮ. ೧-೮ ; 726). ಆಃ ಚ” [ಜೈ ನ] ಪ್ರತಿ; 10 

ತಿಂಗಳು ಪೂರ್ಣಮಿಯಂದು ಒಬ್ಬೊಬ್ಬ ತೀರ್ಥಂಕರನ ಹೆಸರಿನಲ್ಲಿ | 
ಮೇಲೆ ನಾಲ್ಕು ಅಂಗುಲ ಪರಿಮಿತಿಯಲ್ಲಿನ ಭಾಗ ; ಮೊಳಕಾಲಿನ 
ಮೇಲ್ಭಾಗ. ೩. ಮನೆಯ ಮೂಲೆ. ೪. ಎಲ್ಲೆ ; ಗಡಿ. ೫. ಕತ್ತಿಯ 


[| 
ಅಂಚು, --ಅಲಗು. 


ಆಪ್ತನೊಬ್ಬನು ಅಪ್ಪಣೆ ಕೊಡುವವರೆಗೂ ಊಟ ಮಾಡುವುದಿಲ್ಲ! 
ಎಂಬ ವ್ರತ: ಜಿನಾಯಪಗಳಾಣಂತಿಯ ನೋಂಪಿ ನಿಮಿತ್ತವಾಗಿ ಮಾಡಿ | 
ದ ಪ್ರತಿಷ್ಠೆ (ಮೈಆರಿ. ೧೯೪೧, ೫೧-೧ ; 1200). ಆಣತಿ: ೧. ಫುಗಿಸೆ 


ಬನಮಂ ಪುಗಲೆಂಬೊಂದನ್ಯಭೃತಳ್ಕಾಣತಿವಂದಂತಾಯ್ತ ತನು ಬೆಸಸೆ |15 (ಡೇ. ॥ ತಮಿ. ಮಲ. ಶುಳು. ಕೊಡ. ತೆಲು. ಆಣಿ. 
ಕುಸುಮಾಮೋದಂ (ಶಾಂತಿಪು. ೮-೩) ; [ದೇವಿಯರ್ದ್ಹೇವರಾಣತಿಯಿಂ] ! ಸಂ. ಪಾಲಿ. ಆಣಿ] 

. ವೈಶಂಪಾಯನನಂ [ದೇವರಡಿಯೆಡೆಗೆ ದೌವಾರಿಕೆಯೊಡನೆ ಕಳುಪಿದೆ|  ಆಣ್ಮಿ ಆನಿ, ಆನ್ಕೆ (ನಾ). ಕಾಲಿನಲ್ಲಿ ಮುಳ್ಳು ಮುಂತಾದುವು 
ವೆಂದು ಬಿನ್ನವಿಸಿದರೆನೆ] (ಕಾದಂಪೂ. ೮೪) ; ಅತನಾಣತಿಯಿಂದಲಾಂ ತೊಡ ಹೊಕ್ಳುಮೇಲೆ ಚರ್ಮ ಮುಚ್ಚಿಕೊಂಡು ಕೀತುಕೊಳ್ಳುವುದು, 
ಗಿಡೆಂ (ಭಾವಚಿಂ. ೧-೧೩) ; ಕೊಡನ ಕುಮಾರನಾಣತಿಯಿನೆಂದಿನವೊಲ್‌' | ಕೀವು ತುಂಬಿಕೊಳ್ಳುವುದು: ಕಾಲಿನಲ್ಲಿ ಅಣಿಯಿದ್ದವನಿಗೆ ನಡೆಯಲು 
ಬಳೆದತ್ತೊ ಬಿಂಜಂ (ಗೀತಗೋ. ೪೧-೩) ; ಕವಿಯ ಗಾನವು ಸರಮಾತ್ಮನ | 20, ಚಪ್ಪಲಿ ಬೇಕು (ರೂಢಿ). ಆನಿ: (ಉಕ) ಕಾಲಲ್ಲಿ ಆನಿಬೆಳೆದಿರುವುದರಿಂದ 
ಆಣತಿಯಿಂದ ಬರತಕ್ಕದ್ದು (ಧರ್ಮ ಸಾ. ೮೩). ೨. ಉಂಬಲ್ಲಿ ನೀರಂ | ಅವನಿಗೆ ಬೇಗ ನಡೆಯಲು ಆಗುವುದಿಲ್ಲ (ರೂಢಿ). ಆನ್ಕೆ : (ದಕ) ಅನನ 
ಕುಡಿವಲ್ಲಿ ಕಜ್ಜಾಯಮಂ. ಕೊಳುವಲ್ಲಿ ತಾಂಬೂಲಂಗೊಳುನಲ್ಲಿ ಘಾ ಕಾಲಿನಲ್ಲಿ ಆನೆ ಬೆಳೆದುಕೊಂಡಿದೆ (ರೂಢಿ). 
ತಿಯಂ ಹೇಳಿಸಿಕೊಂಬುದು (ನೋಂಪಿಕ. ೨೦೨-೧) ; ತಿಂಗಳು ತಿಂಗಳು | [ದೇ. ॥ ತನಿ. ಆಣೆ ಐ ಹುಣ್ಣಿನ ಮಧ್ಯಭಾಗ ; 
ತಪ್ಪದೆ ಮುನ್ನಿನಂತೆ ಪೌರ್ಣಮಿಯೊಳು ಅಜಿತತೀರ್ಥಕರರಾಣತಿಯಂ ತೆಲು. ಆಣಿ - ಅಳವಾದ ಗಾಯ] 
ಕೈಕೊಂಬುದು. (ನೋಂಪಿಕ. ೨೦೨-೨). ಆಸೆ : ೧. ಪ್ರತಿನರ್ಷಂ ತಾಂ |25 ಆಣ್ಮಿ (ನಾ). ಬಲೆಗಳ ತುದಿಗೆ ಅಳವಡಿಸುವ ಬಿದಿರಿನ ದೊಣ್ಣೆ : 
ಬಡೆದೆ ನಡೆವ ಪದ್ಧತಿಯಂ ಬಸವನರೇಂದ ಸತಿ ವಿರಚಿಸಿದಂ ಆಣಿಯಿಂದ (ಕತ್ತರಿಯಂತೆ ಸೇರಿಸುವ ಬಿದಿರಿನ ದೊಣ್ಣೆಗಳು) ಬಲೆಯ 


(ಕೆಳನ್ಫ. ೧೧-೩೨). [« ಸಂ. ಅಜ್ಞಪ್ತಿ) ತುದಿಯನ್ನು ಮೇಲಕ್ಕೆ ಎತ್ತಿದರು (ಹುಟ್ಟಿಹ. ೩೫); ಬಲೆಗಳನ್ನೆಲ್ಲಾ 
ಆಣವ (ಗು). ೧. ಅತ್ಯಂತ ಸೂಕ್ಷ್ಮವಾದ; ಅಣುರೂಪವಾ | | ಒಂದರೊಂದಿಗೆ ಒಂದನ್ನು ಗಂಟುಹಾಕಿ ಆದರ ಎರಡು ತುದಿಗಳಿಗೂ 
(ನಾ). ೨.-ಆಣವಮಲ : ತಾ ಮಾಡಿದೆನೆಂದಡೆ ತನ್ನ ಕೆಳಗಣವೆ ಆಣವ | "ಆಣಿ' (ಬಿದಿರಿನ ದೊಣ್ಣೆ) ಯನ್ನು ಹಾಕಿ "ಬಗ್ರಿ' ಹಗ್ಗ ವನ್ನು ಕಟ್ಟ 
ಮಾಯಿಕೆ ಕಾರ್ಮಿಕ ಮಲಂಗಳು (ಮೋಳಿಮಾ. RN ಆಣವಾದಿ |30| ಆಚೆ ಈಚೆ ಗಿಡಗಳಿಗೆ ಬಿಗಿದರು (ಬೈ ಸರ್ನೆ. ೧೦೩). [1] 
ಯೊಳಿರಲು ಹೂಣಿ ಲಿಂಗದಿ ಮನವ ಕೇಣವಿಡದಿಹನು ವಿರತಿಯಲಿ ದೇಹ! | ಆಣಿಕೆಲ್ಲು, "ಆಲಿಕಲ್‌' ನೋ. 
ದಿಹ ಪ್ರಾಣಲಿಂಗಿಯು ತಾ (ಸರ್ವಜ್ಞ. ೧೩೮). "ಆಣವಮಲ?' ಪರಾ.| 1ಆಣಿಕೆಲ್ಲು (ನಾ). ಉತ್ತಮವಾದ ಕಲ್ಲು; ರತ್ನ: ಮಹಾಭಾರತದ 
[ಸಂ. | ಅಣಿಕಲ್ಲೆಂದರೆ ಕುರುಕ್ಷೇತ್ರಯುದ್ಧ (ಕಲಾವಿ. ೧೨೧). 
ಆಣವಮಲ (ನಾ). [ಶೈವ] ಮಲತ್ರಯಗಳಲ್ಲಿ ಒಂದು ; “ಜೀವನಲ್ಲಿ [ಆಣ್ಮಿ * ಕಲ್ಲು (ಆ ಕಲ್ಮ್‌)] 
ಅಣುತ್ವಭಾವನೆಯನ್ನು ಹುಟ್ಟ ಸುವ ಮಾಯೆ ? (ಶಕ್ತಿನಿ. ೪೨) : 351 ಆಣಿಕಲ್ಲು (ನಾ). ಕಂಬಗಳ ಬುಡದಲ್ಲಿ ಆಧಾರವಾಗಿ ಕೊಡುವ 
ಆಣವಮಲ ಮಾಯಾಮಲ 850340 ಮಲತ್ರಯಂಗಳ] ಅಡಿಗಲ್ಲು; ಸುಣಪಾದದ ಕಲ್ಲು. 
ಕಳೆದುಳಿದು ನಿರ್ಮಲನಾದ ಶಿಷ್ಯನು (ಅವಚಂ. ೨೭೪-೧೨೫೫) ; ೫ [ಆಣ್ಮಿ * ಕಲ್ಲು (ಆ ಕಲ್ಮ್‌)) 
ಗರ್ಭಸಂಬಂಧಂ ಸ್ತ್ರೀ ಪುರುಷರ ರೇತ ರಕ್ತದಿಂದುದಿಸಿದೆನೆಂಬ ಅಭಿಮಾನದ ಆಣಿಕಾರೆ "ಆಣಿಕಾಅ' ನೋ. 
ಮಲಭಾವವೇ ಆಣವಮಲನೆನಿಸುವುದು (ಕೃಸಿಪ್ರ. ೩೩೪). ಅಣಿಕಾಅ, ಆಣಿಕಾರ, ಆಣಿಗಾಅ (ನಾ). ೧. ಚಿನ್ನ ಬೆಳ್ಳಿ, ರತ್ನ 
[ಅಣನ + ಮಲ್ಯ) 40] ಮುಂತಾದ ಬೆಲೆಯುಳ್ಳ ವಸ್ತುಗಳ ಬಣ್ಣ, ಯೋಗ್ಯತೆ, ಬೆಲೆ 
ಆಣವಲಕ್ಕಿ (ನಾ). (ಉಕ) ಬೆಲ್ಲದ ಪಾಕದಿಂದ ಕಲಸಿದ pr | ಮೊದಲಾದುವನ್ನು ತಿಳಿಯಬಲ್ಲ ನಿಪುಣ; ಸುವರ್ಣಪರೀಕ್ಷಕ; 
ಭಷ. ಅಂದರೆ ಮಕ್ಕಳಿಗೆ ಪ್ರೀತಿ (ರೂಢಿ). [ಅಣ್ಯ * ಅವಲಕ್ಕಿ ಸ ರತ್ನಪರೀಕ್ಷಕ: ಮಾಣದಚ್ಚಜಲದೊಳೊಂದು ಆಣಿಯಾದ ಮುತ್ತು 
| 
| 


ಆಣವಿಸು (ಕ್ರಿ). ಆಜ್ಞಾ ಪಿಸು: ಕ್ರಮದಿಂದಾಣವಿಸು ದೇವ Fh ಹುಟ್ಟ ಕೋಣೆಯೆಂಟಜಕೊಳಗೆ ತಾನೆ ತಿರುಗುವುದು ಆಣಿಕಾಜರು ಕಂಡು 
ನಡೆವೆಂ (ಬಾಲಭಾ. | ಹ ಆಜ್ಞಾಪಿಸು] ಆ ಮುತ್ತ ಬೆಲೆಮಾಡಿ ಜಾಣತನದಲಿ ಕೊಂಡೊಯ್ದರದನು (ಶಿನಗೀ. 
ಆಣವೀನ (ಗು). ಜೀರಿಗೆಸಂಬಾರವೆಂಬ ಒಂದು ಬಗೆಯ ಭತ್ತವನ್ನು [ss ೭೮೨); ಶ್ರೀಮದಕ್ಕಸಾಲದಚ್ಚಿನ ಕಮ್ಮಟದಲು ನ[ಡೆ]ನಯಾಣಿಕಾಆಂ 


ಬೆಳೆಯುವ. (ಸಂ.) | ಬಂಡಿಯ ಬಸನಿಸೆಟ್ಟಿಯರ ಮಗಂ (ಸೌಇಇ. ೫೪, ೭೦-೩ ;1166); 


ಆಣಿಕಾಣಾಕೆ 


ಬಲ್ಲರೆ ಬಲ್ಲರ್‌ ಜೀವನ ಸಬ್ಲಕ್ಷಣಗತಿಯನಜ್ಞಜನರೆಂತಜಕಿವರ್‌ ಕಲ್ಲಿ; 
ನೊಳಿರ್ಸ ಸುವರ್ಣಮನೆಲ್ಲರುಮೆಂತಜಿವರಾಣಿಕಾಜನ ತೆಜದಿಂ (ಕನ್ನಾ. 
೩೩೧ ನ್ಯಾಖ್ಯಾ) ; ಆಣಿಕಾಜರು ವೈದ್ಯದಲಿ ಬಿನ್ನಾಣಿಗರು ಜೋಯಿಸರು | 
ಮಿಗೆ ಪೌರಾಣಿಕರು ಶ್ರುತಿಸಿದ್ಧರೋಲಗಕ್ಕದಿತೊಗ್ಗಿನಲಿ (ಪ್ರಹ್ಲಾಚ | 
೧೭-೪೯) ; ತಂಡೆಯೊಳಲ್ಲಸೇ ಮಜುಕಮೀಶನೊಳಲ್ಲದೆ ಬಾಚಕ್ತಿ ಗಂಡ | 
ನೊಳ್‌' ಪೊಂದದೆ ಕಾಮಶಪೂರ್ತಿ ಕಡೆಗಾಣದೆ ಬಣ್ಣ ಗಳಾಣಿಕಾಜನೊಳ | 
ನಿಂದಿಹ ಮಟ್ಟಿ ವಾವೆಡೆಯೊಳೀಕ್ಷಿಸಲಪ್ಪ್ಪುದು (ಕವಚ. 111, ೧೨೫ ಸದಾಶ). ; 
೨. ಯೋಗ್ಯತೆಯನ್ನು ತಿಳಿದವನು; ಸಮರ್ಥ ; ನಿಪುಣ: ವೀರ; 
ರಾಮನ ಭುಜದೊಳು ವೀರಲಕ್ಷ್ಮೀನಾರಿಗೆ ವಿಜಯಾಂಗನೆಗೆ ಹೋರಾಟ 
ತಪ್ಪದು ಸನತಿಮತ್ಸರದಿಂದ ಬಾರಿಪರಳನೆ ರಾಮನಿಗೆ ಎಂದಾಣಿಕಾಜರ | 10; 
ಲಲ್ಲಿ ERE, (ಕುರಾಸಾಂ. ೧೪-೫೨); ರಾಣಿಯರ ಪಂಚಶತ | 
ವಾಮಕರಕಕ್ಷಗಳೊಳಾಣಿಕಾಜರ ದೇವ ತಾಳ್ಗಿಳಿಸಿ ಭೂತಳಕೆ ಬಿಗಿದ 
(ಪರಶು. ೧೨-೩೧). ಆಣಿಕಾರ : ೧. ಸಂಕ್ರಾಂತಿಯಲು ಅಂಗಭೋಗಕ್ಕೆ 
ಬಿಟ್ಟಿ ಗ ೧ ಅಂತು ಗ ೨ ಆಣಿಕಾರ ಮಹದೇವಸ್ಥೆ(ಟ್ಟ]ಹ ೨ ಅವನಾಗಿ * 
ಯುಂ (ಸೌಇಇ. 200, ೬೧-೧೦ ; 1164) ; ಮತ್ತವಾ ಕಂಮಟದಲು 15 
ನಡೆವಾಣಿಕಾರ ಮಹಾದೇವ ಸೆ[ಟ್ಟ]ಯರು ಕೊಟ್ಟಿ ಹಣ ೨ (ಸೌಇಇ. ೫೪, 
೬೨-೨ ; 1194); ಆಣಿಕಾರನ ಮನೆಯ ತೊತ್ತು ನಾಣ್ಯ ನೋಟವ ಬಲ್ಲಳೆ | 
(ಗಾದೆ). ಆಣಿಗಾಅ : ೧. ಜಲಜನಾಭನ ಕೌಸ್ತುಭಕೆ ನೆಲೆಗಂಡು ಬೆಲೆಯ! 
ಪೇಳುವ ಆಣಿಗಾಜರಾ ನೆಲದೊಳಗೊಪ್ಪುತಲಿಹರು (ಗೋಮಟೇ.೧-೧೨೨). 
[ಅಣಿ * -ಕಾಜ. / ತೆಲು. ಆಣಿಕಾಡು - ಆತ್ಮೀಯ 
ಸ್ನೇಹಿತ, ಮರ್ಮಜ್ಞ] 

ಆಣಿಕಾಜಕೆ (ನಾ). ಸುವರ್ಣ ಅಥವಾ ರತ್ನಪರೀಕ್ಷೆ: ಕಾಣದೆ ನಾ 
ತಿರುಗಿದೆ ಕಂಡುದುದಿಲ್ಲ ಮಾಣಿಕ್ಕದ ರಾಶಿ ಅಡಿಗೆ ಕಂಗಳಯ್ಮನು ತೊ 
ಆಣಿಕಾಜಕಿಕೆ ಮಾಡಿದಂಥ ಈ ಕುಯುಕುತಿ (ಪುರಂದ. ೩-೭೨-೨) 
ಮಾಣಿಕಮೆಯ್ವಣ್ಣದ ಜಾಯಮಿಸಾನ ಕಡಾಣಿ ಕಾಜ ಕೆ ಜಲಗಾರ [25 
ಕ್ರ್ಷೋಣೀಶ್ವರನಾಸ್ಥಾನಕೆ ತಂದು ಕೈಗಾಣಿಕೆ ಕೊಟ್ಟ ರಕ್ಕಸಗೆ (ಮೋಹತ. 
೧೧-೩೪). [ಅಣಿಕಾಜ + -ಇಕೆ] 

ಆಣಿಕೆ, ಆನಿಕ್ಕೆ (ನಾ). ವರ್ತಕನು ರೈತನಿಗೆ ವಸ್ತುವನ್ನು ಕೊಳ್ಳು | 
ವುದಾಗಿ ಒಪ್ಪಂದ ಮಾಡಿಕೊಂಡು ಕೊಡುವಂ ಥೆ ಹಣ; 
ವ್ಯಾಪಾರಗಾರೆ ರೈತನಿಗೆ ಕೊಡುವ ಸಂಚಕಾರ (ಕಿಸಂಗ್ಲಾ. ೧೭೮). | 
ಆನಿಕ್ಕೆ (ಕಿಸಂಗ್ಲಾ. ೧೭೮). [2] | 

ಆಣಿಗಣ್ಮುಕೆ (ನಾ). (?): ಬಿರುದರಪ್ಪವರ ಬಿರುದನೊಡ್ಡಲಾ ವೊನ್‌ 
ಬಿದ್ದೆ ಬಗದತ್ತಿ ಆಣಿಗಣ್ಣು ಕದ ಗಣಿ ಪೊಕ್ಳ ಅಬ್ಬಯ ಆಟ್ಮ ಮೆಚ್ಚಿ 
ನಾಳ ಣ್ಹನ್‌ (ಎಇ. 201೪, ೨೬-೧೦ ; 885). 1] 

ಆಣಿಗಳೆ (+ ಕ್ರಿ). ರಂಧ್ರವಿಡು (?) : ಕೇಣುಹತ್ತಿದ ರವಿಯ ಮಸೆಯಲು is 
ಸಾಣೆಗಿಕ್ಕಿತೊ ಭಗಣರತ್ನವನಾಣಿಗಳೆಯಲು ಕಮಲಭವ ಸೃಜಿಸಿದ 
ಸಲಾಕೆಗಳೊ (ಕುವ್ಯಾಭೀ. ೪-೧೭). [ಆಣಿ?* ಕಳ್ಳಿ] 

ಆಣಿಗಾಖ "ಆಣಿಕಾಅ' ನೋ. 

ಆಣೆಗೆ (ನಾ). ಅಪ್ಪಣೆ; ಆಜ್ಞೆ: ಎಂತಟನಿಯಂ ತೊಳಲ್ಲಿರಿ ತಾತ | 
ಸ ಸಿತು ತಳ ನೇ ಈ ಮಾ ಯ್ತು ಮೇಣಸುರರೊಡನೆಂತು | 
ಕೈಗೈದಿರಿ (ಶ್ರೀರಾಮ. ೪-೩೮). "ಆಣಿಗೆಗೊಳ್‌' ಪರಾ. 

[ಆ ಸಂ. ಅನುಜ್ಞಾ] 

ಆಣಿಗೆಗೊಳ್‌ (ಕ್ರಿ). ಅಪ್ಪಣೆ ತೆಗೆ ದುಕೊ: ಸಂತವಿಟ್ಟಾಗಳಾಣಿಗೆ 
ಗೊಂಡು ಮಾತೆಯಿಂ ಡಡ ೬ , ಸಂತಸದೊಳೆಣೆ 
ವೆರಸು ಸರಸಿಗೈತರ್ಪಂಚೆಯಂತೆ ರಾಮಂ ಬಂದನು ಸ್‌ ೫-೨೯). ; 45 


| 
[ಅಣಿಗೆ + ಕೊಳ್‌] | 


5 


20 


| 
| 
I 
[ 
| 


80 


| 
| 40 
| 
i 


೫೯೬ 


ಆಣೆ 


' ಆಣಿಚೆಲ್ವಿಕೆ (ನಾ). ಅತ್ಯುತ್ತಮವಾದ ಸೌಂದರ್ಯ : ಅಣಿಚೆಲ್ವಿಕೆ 
ಫಸ ಚೂಣಿ ಶೃ ಗಾರಿ ಕಟ್ಟಾ ಣಿ ಮಾತಿನೊಳು ಸುಪ್ಪಾಣಿ * * * ನಿಂದಿ 
ಹಳು ವಾಲಗದಿ (ಕಣ. NS [ಅಣಿ + ಚೆಲ್ವಿಕೆ) 

| ಆಣಿಡು "ಆಣೆಯಿಡು? ನೋ. 

| ಅಣಿತೋರಣ (ನಾ). ಶ್ರೇಷ್ಠವಾದ ತೋರಣ: 


ಆಣಿತೋ ರಣ 
|  ಕೇತನಾಳಿಗಳಿಂದ ಅರಿಸೇನೆ ಭೀಕರವಾಗಿ ತೇಜದಲಿ (ಸೌಗಂಧಿ. ೩-೧೧). 
(ಅಣಿ, * ತೋರಣ] 
} 


| ಆಣಿಪೊನ್‌ (ನಾ). ಶ್ರೇಷ್ಠವಾದ ಚಿನ್ನ (8). 
[ಆಣಿ * ಪೊನ್‌. / ಪ ಸು ; ಮಲ. ಆಣಿಪ್ಪೊನ್ನು) 
: ಆಣಿಮಣಿ (ನಾ). ಶ್ರೇಷ್ಠವಾದ ರತ್ನ: ಲಲನೆಯರ ಮೊಗದ ಮೂಗುತಿ 


| ಟಷಕನುತಯರತೆ (ಚಂ. ಮ ಜಟ ನವರತ್ನ ದೊಳಾಣಿಮಣಿಯ 
' . ನಾಯ್ಡಾಯ್ಡು ಹಾರಮಂ ಬಿತ್ತರಿಸುವಂತೆ (ಸಕನೈ. ೧೦). 
| [ಅಣಿ * ಮಣಿ] 
| ಆಣಿಮುತ್ತು (ನಾ). ೧. ದುಂಡಾದ ಮುತ್ತು. ೨. ಶ್ರೇಷ್ಠವಾದ 
ಮುತ್ತು : ಕಾಣುತ ವನಚರಿ ಮಾಣದೆ ಬಿಗಿದಪ್ಪಿ ಆಣಿಮುತ್ತು ಗಳಿಂದ 
ತನ್ನ ಪ್ರಾ ಣೇ ಶ್ವ ರಗೆ ನಿವಾಳಿಸಿ ನುಡಿದಳು ಕಾಣೆ ಪಡಿಯ ನಿನಗೆಂದು 
(ಮೋಹತ. ೩-೨೬) ; ಆಣಿಮುತ್ತಿನ ಕಂಠಮಾಲೆ ಚೌಕುಳಿ ಪೊಸಮಾಣಿಕ 
ಗಳ ದಿವ್ಮಪದಕ ಜಾಣಶೇಖರನ ಸರ್ವಾಂಗದೆ ಮೇಟೆದುವು (ಕ ನವಿ. 
| ೨೩-೮೧) ; ಆಣಿಮುತ್ತಿನ ಸರಗಳಿಂದೊಪ್ಪುವ ಮೇಲುಕಟ್ಟು ಗಳಿಂದಲೂ 
| (ಕೃವಾನಿ. ೧೩೦). [ಆಣಿ * ಮುತ್ತು 
ಆಣಿಮೌಕ್ತಿಕ (ನಾ). - ಆಣಿಮುತ್ತು : ಆಣಿಮೌಕ್ತಿಕಣಾಲ ಲೋವೆಯ 
ಮಾಣಿಕದ ವೈಡೂರ್ಯವಜ್ರಶ್ರೇಣಿ (ಕೋಗಯ. ೩-೭). 
[ಆಣಿ + ಮೌಕಿಕ] 
| ಆಣಿನೆಯ (ಕ್ರಿ). ಶ್ರೇಷ್ಠತೆಯನ್ನು ಪಡೆ: ರಾಣಿಯಕೆಲ್ಲರು ಗುಹೆಯ 
ದಾಂಟಿದ ಮೇಲೆ be ವ್ರ ರೂಪದಲಿ ಆಣಿವೆತ್ತೊಂದು ರೂಪನೆ 
ತಾಳ್ಗು ನಲವಿಂದ ಕಾಣುತಿದ್ದನು ಬಪ್ಪ ಪಡೆಯಾ (ಭರಚ. ೩೪-೨೮). 
[ಅಣ್ಮಿ + ಪೆಲ್ಮು) 
ಆಣಿಸು (ಕ್ರಿ). ಬಿಸಿಲಿನಿಂದ ಬಿರುಕು ಬಿಡು; ಒಡೆ; ಸೀಳು: ಆಣಿಸಿದ 
ಟಿಂಗು ಅತಿಬಲವತ್ತಾಗಿರುವದು (ರೀವ್‌); ಹಸಿಗಡಿಗೆ ಬಿಸಿಲಲ್ಲಿಟ್ಟರೆ 
ಆಣಿಸುವುದು (ಸ್ಯಾಂಡರ್‌). [ಆಣೆ * -ಇಸ್ಕು) 


- 1 ತಮಿ. ಆಣಿಮುತ್ತು] 


ಆಣುಂಗ (ನಾ). ಒಂದು ಮನೆತನದ ಹೆಸರು (?): ಆಣುಂಗರ 
ಕಾಟಿಯ್ಯ ತುಜುವಿ೦ಗಡ್ಡಂಬನ್ನು ಇಜನಿದು (ಎಕ. ೪11, ಸೊರಬ. 
೬೧-೧೬ ; 1032). (2) 


ಆಣುಂಗರಸ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಕೀಟ್ವುಲಿಯ 
ಮಮ್ಮ ಆಣುಬ್ಲರೆಸರ ಮಗ ಕಲಿಗಜ್ಬಂ ಅಯಪ್ಪದೇವನೊಳ್ಳಾದಿ ಕಳಿಕಟ್ಟ 
ಯೊಳ್ಳತ್ತ (ಎಕ. ೪1, ಕಡೂರು. ೧೪೦-೧ ; 919). [ಅಣುಂಗ + ಅರಸ್ಕ]) 
ಆಸೆ "ಆಲ್ಮಿ' ನೋ. 
ಆಣ್ಮೆ (ನಾ). (ಉಕ) ಬಿರುಕು ; ಸೀಳು. "ಆಣೆಬಿಡು' ಪರಾ 
(ದೇ. ॥ ಮಲ. ಅಣಂಕೀಲುಕ - (ಬಿಸಿಲಿನ ಬೇಗೆಯಿಂದ 
ಹೊಲವು) ಬಿರುಕುಬಿಡು, --ಸೀಳು] 
ಆಣ್ಮೆ, ಆಣ (ನಾ). ೧. ಅಪ್ಪಣೆ; ನಿಯಮ; ವಿಧಿ: “ಅಣ್ಞ್ವಾ- 
ಆಣೆ (ಶಬ್ದಾನು. ೧೬೦ BR ಜವನಾಣೆಗಮಾಜ್ಚಿ ಗಮುಂಟೆ ವಕ್ರಂ 
(ಆದಿಪು. ೪-೬೭) ; ಗ್ರಾಮಬ್ರಯ ನಿಧಿ ನಿಕ್ಷೇಪ ಅಂಕೆ ಟಿಂಕ ಆಣೆಗೋಸನೆ 
ಮುದ್ರೆ (ಎಇ. ೫೩1, ೨-೭೩; 1260) ; ತಾರೆಯ ತಿಂಗಳಲಿ ಆಣೆಕುಡಿ 
ಊರಾಣೆ (ಸೌಇಎ. 13797); 
ನಾನಾ ಜಗದೊಳ ನನಾಣೆಯಾಜ್ಞೆ ಸಂದುದು (ಚಿಬಪು. ೪೭-೯). 


೧೯೩೧; ಕುಂದಾಪು. ೩೫೭-೩; 


ಆಣೆ 


4 


ತಿ. ತನ್ನ ಕೋರಿಕೆಯನ್ನು ಬಿಡದೆ ನಡೆಸಿಕೊಡಬೇಕೆಂದು] 
ಬೇರೊಬ್ಬರನ್ನು ನಿರ್ಬಂಧಿಸಲು ಬಳಸುವ ಒಂದು ಶಬ್ದ; ಪ್ರತಿಜ್ಞಾ | 
ಸೂಚಕ ಮಾತು: ಉಳ್ಳುದನುಳ್ಳಂತೆ ಪೇಟಕಿಯಪ್ಪೊಡೆ ನಿನಗೆನ್ನಾಣ | ಣೆ! 
ಯೆಂದು ತನ್ನ ಮೇಗೆ ಹ ಬೆಸಗೊಂಡೊಡೆ (ವಡ್ಡಾರಾ. ೪೬-೨೪); 
ಪೋದೊಡೆ ಭೂರ್ಜಟಯಾಣೆ ಮಾಟ ಫೋಮೊಡೆ ಕಲಿಭೀಮನಾಕೆಯೆನೆ | 3 
(ಗದಾಯು. ೪-೪೫) ; ಇತ್ತಲಿತ್ತಲು ಪಾರ್ಥ ಹೋಗದಿರಿತ್ತ ಲಶ್ವತ್ಪಾ ಮ | 
ನಾಣಿ (ಕುವ್ಯಾಕ. ೧೪-೧೫). ೩. ಪ್ರಾ ಮಾಣಿಕತೆಯನ್ನು ಸ್ತ ಸ್ಪಷ್ಟ 
ಸಲು ಪ್ರಿಯವಾದ ಅಥವಾ ಗೌರವಕ್ಕೆ ಪಾತ್ರವಾದ ವ್ಯಕ್ತಿ ಅಥವಾ 
ವಸು ವನ್ನು ಹೇಳಿ ಮಾಡುವ ಪ್ರಮಾಣ : ನಿನ್ನಾಣೆ ನೀನಿನ್ನು ಪೇಕ್ಷಿಸಿ | 
ದಂದೆನ್ನ್ನ ಸ ಜೀವಮಂ ಬಿಡದಿರೆಂ ಕ್ಯ ಜೇ (ಉದಂಉ. | 10 
೬೨) ; ನೋವು ಮನಡೊಳಗುಳ್ಳಡಾ ರಾಜೀವಲೊ ಚನನಾಣೆ] 
(ಕುವ್ಯಾ ಜ್ರ. ೧೨೨೭); ಪಶುಪತಿಯ ಮೇಲಾಣೆ ಹುಸಿದಡೆ ಸ್ವಷ್ಟ 
ತಕ ಕೆಲಬಲಕಸವಳಿದು ಬಿಜುನಗೆಯ ಸೂಸಿದ (ತೊರರಾ. 
೩-೭-೪೬) ; ಕೊರಲಾಣೆ ಉಂಗುರದಾಣಿ ಪೇಟ್ಜಲ್ಲದೆ ಬಿಡೆಂ (ರಾಮಾಶ್ವ. 
೧೧೮-೪). ಆಣ್ಣಿ : ೧. ಅವರಾಣದೆ ವೋಗೆ ಇತ್ತ ಧರ್ಮ್ಮ (ಎಕ. ೪॥1, 
ಸೊರೆಬ. ೪೧೧-೧೯ ; 700). 
ಆಣೆಭಾಷೆ - ಪ್ರತಿಜ್ಞಾವಚನ ; ಮಾತಿಗೆ ತಪ್ಪುವುದಿಲ್ಲವೆಂಬ 
ಶಪಥ: ಕ್ಷಿತಿಪರನು ಕರೆಕರೆದು ಗರ್ವೋದ್ಧತ ಸುಷೇಣ ಕಪೀಂದ್ರ 
ಸೀತಾಪತಿಯ ಹೆಸರಲಿ ಕೊಂಡನನಿಬರೆಲಾಣೆಭಾಷೆ [ಪಾತಾಂ. ಭಾರ 
ಗಳ (ತೊರರಾ. ೪-೯-೩); ನನ್ನನ್ನು ಇನ್ನೂ ಹೆಚ್ಚಿನ ಸಂಕಟಕ್ಕೀಡು 
ಮಾಡಲು ಆಣೆಭಾಷೆಗಳನ್ನು ಇಡುತ್ತಿರುವೆ (ಶಾಂತಲಾ. ೨೭೫). 
[ಆ ಸಂ. ಆಜ್ಞಾ] 

ಆಣೆ, (ನಾ). ಹಾಡುವಿಕೆ: ಆಯತವಿಡುಪು ಸುಸ್ವರ ಸಡ್ಡಪಂಚಮ 
ಸ್ಥಾಯಿ ಸಂಚರ ಠಾಯೆ ನೇಮ ಬಾಯಿದೆಆ್‌ಯಿನಾಣೆಯಾಯ ತಪ್ಪದ 
ಗೀತ ಗಾಯಕಿಯರುಗಳೊಪ್ಪಿದರು (ಮೋಹತ. ೧೮-೪೪). [2] 

ಆಣ್ಮೆ ಆಣ್ಮ (ನಾ). ೧. ಒಂದು ರೂಪಾಯಿಯ ಹದಿನಾರು ಅಂಶ 
ಗಳಲ್ಲಿ ಫಂದ. ಆ ಬೆಲೆಯ ಒಂದು ನಾಣ್ಯ: ನನ್ನ ಮೊದಲನೇ ಪುಸ್ತಕ 
ವಿತ್ತಲ್ಲ, ಅದನ್ನು... ಒಂದು ಆಣೆಗೆ ಮಾರಿದೆನು (ಮುಂಬಯಿ. ೮-೪೪) ; 
ರೂಪಾಯಿಗೆ ಸಿ ಅಣಿ (ರೂಢಿ). ೨. ಜಮಾನಿನ ವಿಸ್ತಾರ; 
ಗುಂಟಿಯ ಹದಿನಾರನೆಯ ಒಂದು ಭಾಗ.೩. ಬೆಳೆಯ ಅಂದಾಜು. 
"ಆಣೆವಾರಿ' ಪರಾ. ಆಣ್ಮ: (ದಕ. 8). 

[- ಮರಾ. ಅಣಾ; ಹಿಂ. ಆನಾ] 

ಆಸೆಕೆಲ್ಲು "ಆಲಿಕಲ್‌' ನೋ. 

ಆಣೆಗಲ್ಲು "ಆಲಿಕಲ್‌' ನೋ. 

ಆಸೆಗೈ (ಕ್ರಿ). ಅಪ್ಸಣೆಮಾಡು : ನಿಮ್ಮನ್ನು ವಿಷಪ್ರಯೋಗದಿಂದ ಕೊಲ್ಲ 
ಬೇಕೆಂದು ದೊರೆಗಳು ಅಣೆಗೈದಿರುವರು (ಹಾಹುತ್ತ. ೨೩). 

[ಆಣ್ಮೆ* ಗೈ (ಆಕೆಯ್ಸ್ನ್‌)] 

ಆಣೆಗೋಸಣೆ (ನಾ). ಅಪ್ಪಣೆಯನ್ನು ಸಾರಿ ಹೇಳುವುದು: ಧರಣೀಶಂ | 
ದಯೆಗೆಯ್ದುಮುಗ್ರೆ ಸಹನ Rp ಪ್ರೇಮನಿರ್ಭರ ನಿರ್ಬಂಧದಿ 
ಗಟ ಬಾಟಕ್ಕಿಯೇ ಪುತ್ರನೋಹರಸಾಸ್ವಾದನ ತೃಪ್ತಿ 
ಯಿಲ್ಲವೆನುತುಂ ತತ್ಯಾಂತೆ ಚಿಂತಾಪರಂಪರೆಯಂ ತಾಳ್ಸಿದಳ್‌ (ಮಲ್ಲಿಪು. 
೩-೧೦೭) ; ಅಣೆಗೋಸನೆ£ಣೆ] ಮುದ್ರೆ ನಾಗೇಶ್ವರಕ್ಕೆ ಮಲ್ಲೇಶ್ವರಕ್ಕೆ (ಎಇ. 
2೦೭1, ೨-೭೩ ; 1260) ; ಗಣಿದಂಗೊಳ್ತೊಡೆ ಮಿಕ್ಕಿ ನಕ್ಕರದ ಮಾತಂತಿರ್ಕೆ 
ತನ್ನಾಣೆಗೋಸಣೆ ಸಲ್ಲುಂ ಸುಕವೀಂದ್ರವೃಂದ ಸಜಭೆಯೊಳ್‌ ತಾನೆಂದೊ 
ಡಮ್ಮಮ್ಮ ಧಾರಿಣಿಯೊಳ್‌ ಕೇಳ್ದಜರಿಯಾ ಜಡಾ ಮಧುರನಂ (ಧರ್ಮನಾ. 
೧-೬೯). [ಆಣ್ಯೆ * ಗೋಸ್‌] 


25 


30 


35 


ರ್ಜ೮ 


40 


451 


ಆಣೆಯಿಡು 


ಇಳೆಸಹಿತೆ ಹದಿನಾಲ್ಕು 
( ಸಂಭಪ. ೧೦-೨). 


| ಆಗೆಘೋಷಣೆ (ನಾ). ಎ ಆಣೆಗೋಸಣೆ: 
| ಲೋಕಗಳೊಳಗದಾತನಯಾಣೆಘೋಷಣೆ ಬೆಳೆಯಿತ್ಯೆ 
[ಆಣ್ಮೆ * ಘೋಷಣೆ) 
'ಅಣೆಕಿನ್ನು (ಕ್ರಿ). ಆಣೆಯಿಡು; ಶಪಥಮಾಡು ; ವಚನಕೊಡು : 
| ಅವಳು ತನ್ನ ಮುದ್ದುಕಂದನ ಸಂರಕ್ಷಣೆಯ ಬಗ್ಗೆ ನನ್ನಿಂದ ಆಣೆತಿಂದಿ 
'  ದ್ಲ್ಹಾಳೆ (ಹಳ್ಳಹಾ. ೯೩). 
| ಆಣೆತಿನಿಸಿಕೊ - ಭಾಷೆ ತೆಗೆದುಕೊ; ವಚನ ತೆಗೆದುಕೊ: ಮನೆ 
|. ಯಲ್ಲಿ ಅವರ ಮಾವ ಆಣಿತಿನಿಸಿಕೊಂಡು ಕಳಿಸಿದ್ದರಂತೆ (ಕಯಾತ್ರೆ. ೧೧). 
| [ಆಣೆ + ತಿನ್ನು (ಆ ತಿನ್‌)) 
| ಆಣೆದೊಡು (ಕ್ರಿ). - ಆಣೆತಿನ್ನು: ನಿಮ್ಮ ಕುರಿತ ಫಲವನ್ನು ಸಾಧಿಸಿ 
| ಕೊಡುವೆನೆಂದು ಆಣೆದೊಟ್ಟ ರುವವಳು ನಾನು (ಮಂತ್ರಶ. ೨೬-೧೯). 
[ಆಣ್ಮೆ * ತೊಡು) 
ಆಣೆಬಿಡಿಸು (ಕ್ರಿ). ಶಪಥವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ 
ಮಾಡು (ಕಿ). (ಅಣೆ * ಬಿಡು + -ಇಸ್ಕು] 
ಆಣೆಬಿಡು (ಕ್ರಿ). ಬಿರುಕುಬಿಡು; ಸೀಳಿಹೋಗು ; ಬಿರಿ (8). 
[ಅಣೆ * ಬಿಡು] 
ಆಸೆಮಾಡಿಸು (ಕ್ರಿ). ಪ್ರತಿಜ್ಞೆ ಮಾಡಿಸು; ಶಪಥಮಾಡಿಸು; 
ಪ್ರಮಾಣಮಾಡಿಸು : ಕುರಾಣವನ್ನು ಮುಟ್ಟಸಿ ಅವರ ಕಡೆಯಿಂದ 
ಆ ಸ) ತಾಡನ (ಮುಂಬಯಿ. ಸ 
[ಅಣೆಮಾಡು + -ಇಸ್ಕು] 
ಆಣೆಮಾಡು (ಕ್ರಿ). ಪ್ರತಿಜ್ಞೆ ಮಾಡು: ಶಪಧಮಾಡು; ಪ್ರಮಾಣ 
ಮಾಡು: “ಅವನು ಕೊಂದಿಲ್ಲ ಸರಕಾರ! ಆಣೆಮಾಡಿ` ಹೇಳುನೆ 4 
ಎಂದಳು (ಕೊಂದಯಾ. ೭೪) ; ಅಳತೆಗೆಟ್ಟು ಎಂದೂ ಸಾರಾಯಿ ಕುಡಿಯ 
ಲಿಕ್ಕಿಲ್ಲ ಎಂದು ಆಣೆಮಾಡಿದನು (ಮುಂಬಯಿ. ೫-೨೩); ಹಗೆತನಮಾಡಿ 
ದವರು ಇದೇ ಸತ್ಮವೆಂದು ಮಾರಮ್ಮನ ಅಣೆಮಾಡಿದರು (ಮಹಾಲ. ೮೩). 
[ಆಣೆ * ಮಾಡು] 
ಆಸೆಮೀಾಲು (ಕ್ರಿ). ಪ್ರತಿಜ್ಞೆಯನ್ನು ಅತಿಕ್ರಮಿಸು; ಆಜ್ಞೆಮಾರು : 
ಆಣೆಯಿಡುತ ಬಹೆಉ ಆಣೆಮಾಜ ಬಲಮೆಯಿಂದ ಸಿವರಾಮೈಯ್ಯಗಳ 
ವರು ಮಾಡುತ್ತ ಬಹರು (ಸೌಇಇ. XX, ೨೩೨-೩೧; 
[ಆಣ್ಯೆ * ಮಾಣು) 
ಆಣೆಯಿಕ್ಕು (ಕ್ರಿ). - ಆಣೆಯಿಡು : ಮಾತೆತ್ತಿದರೆ ಅವನು ಆಣೆಯಿಕ್ಕು 
ತ್ತಾನೆ (ರೂಢಿ). [ಆಣೆ * ಇಕ್ಕು] 
ಆಣೆಯಿಡಿಸು (ಕ್ರಿ). * ಆಣೆಮಾಡಿಸು (ದಕ. 8). 
| [ಅಣೆಯಿಡು + -ಇಸ್ಕು] 
; ಆಣೆಯಿಡು, ಆಣಿಡು (ಕ್ರಿ). ಆಜ್ಞೆಮಾಡು; ಶಪಥಧಮಾಡು; 
| ಪ್ರಮಾಣಮಾಡು: ಪನ್ನೆರಡುಯೋಜನಂಬೋದಲ್ಲಿ ರಥಮಾಣೆ 
| ಯಟ್ಟಂತೆ ಮಾಣೆ ಕಂಡು ರಥಾಂಗಧರನುಂ (ಅಜಪು. ೯-೧೭ ವ); ವಾತಾಪಿ 
ನ್ನಾಣೆಯಿಟ್ಟೊಡೆ ಮಾಣ್ಣಿರ್ಮುದೆ ಮೇರು ಮತ್ಸರದೊಳಾದಂ ನೀಳ್ದ 
ವಿಂಧ್ಕಾಚಳಂ (ಕಾದಂ ಪೂ. ೧೦೩); ಬೆಲ್ಲವಂ ಮೆಲಿದೆನಾದೊಡೆಯಂ 
ದಥಿದೇವರಾಣೆ ಎಂದವನಿರದಾಣೆಯಿಟ್ಟು ತೊಜಕಿದಂ ಗು ಡ'ಮ ಂ ಕಡು 
|. ಮೂರ್ಬನೆಂಬವಂ (ಧರ್ಮಪ. ೪-೮) ; ಕಾಣಿಸಿರುವಂತವನ ಕಾಣದೇ 
ಕರುವಿರೋ ಕಾಣಲು ಬಿಡಲು ಕರ್ಮ ಗಳು ನಿನ್ನಿರವನಾಣೆಯಿಟ್ಟ ಹವು 
| (ಸರ್ವಜ್ಞ. ೩೪೨). ಆಣಿಡು : ಸುರನರಖಚರೋರಗ ಸುಂದರಿಯರ್ಗಾ 
| ತರುಣಿಯಂಗಲತಿಕೆಯ ಲಾವಣ್ಮರಸ ಪ್ರವಾಹಲವಮುಂ ದೊರೆಕೊಳ್ಳೊಡೆ 
| 


1412). 


ನಿನ್ನ ಪಾದದಾಣಿಡಲಮ್ಮೆಂ (ಅನಂಪು. ೬-೨೮). 
[ಆಣ + ಇಡು] 


ಆಣೆಯೋಲೆ 


ನೆಗಳ್ತೆಯಂ ತಳೆದು ತಂನಯ ತೇಜದೊಳಾಣೆಯೋಲೆಯುಂಡಿಗೆ ಸಲೆ 

ಸಾಧ್ಯವಾದ ನೆಲನಂ ತಳೆದಂ ನೃಪಮೇರು ತೈಲಪಂ (ಕಇಆ. ೯೫-೪-೧೦; 

ಕೋಶದೊಳಗಾದ ಆ ಆಣೆಯೋಲೆಯನ್ನೆಳೆದು ಂಗರಾಜನ | 
ಸಜ್ಜಿನಂಜಲಿಗಿರಿಸಿ (ಮಂತ್ರಶ. ೧೭೭-೧೭). [ಅಕ್ಕ + ಓಲೆ] 

ಆಣೆರಕ (ನಾ). ಗಂಡುರೂಪದ ಎರಕ. "ಅಣೆರಕಗೊಳ್‌' 
"ಆಣ್ಣರಿಜು' ಪರಾ. [ಆಣ್‌ (ಆ ಆಳ) * ಎರಕ್ಕ] | 

ಆಣೆರಕಗೊಳ್‌ (ಕ್ರಿ). ಗಂಡುರೂಪಾಗು : ವಾಣಿಯ ಜಾಣೆ ಆಣೆರಕ | 
ಗೊಂಡುದೆ ? ಗೆಲ್ಲಿನ ಬಿಲ್ಲೆ ಮೂಡಿತೆ? (ಗಿಳಿವಿಂ. ೫೨-೧೦). 

(ಅಣೆರಕ * ಕೊಳ್‌] 

ಆಣೆವಣಿ "ಆಳವಿಣೆ? ನೋ. 

ಆಣೆವತ್ತಳೆ (ನಾ). ೧. ಆಜ್ಞೆಯ ಪತ್ರಿಕೆ. ೨. ಪ್ರತಿಜ್ಞೆಯ 
ಗದ್ದುಗೆಯಯಾಳಿಯ ಶಿರಸ್ಸಿ [ ಆಣೆನತ 3 ಕೆಯನ್ಸಿರಿಸಿಕೊಂತು (ಮಂ 
೧೭೩-೧೦). "ಬಿನ್ನವತ್ತಳೆ ಪರಾ, [ಅಣೆ * ಪತ್ತಳ್ಳೆ] 

` ಆಣೆನಾರಿ (ನಾ). ಹೊಲಗದ್ದೆಗಳಲ್ಲಿ ಆಗುವ ಬೆಳೆಯನ್ನು ಅಂದಾಜು 
ಮಾಡುವುದು : ಖೋತನು ಹೊಲಗಳ ಬೆಳೆಯ ಅಂದಾಜು ಮಾಡು; 
ತ್ತಾನೆ. ಆದಕ್ಕೆ ಆಣೇವಾರಿ ಮಾಡುವುದು ಎನ್ನುತ್ತಾರೆ (ಶ್ಯಾಮತಾ. ೧೧) ; | 
ಭೂಕಂದಾಯವನ್ನು ತಹಕೂಬ ಇಡಲು ಆಣೆವಾರಿಯನ್ವಯ ನಿರ್ಣಯಿಸ 
ಲಾಗುವುದು (ಕರನಿ. ೯೩). 

[4+ ಮರಾ. ಅಣೇವಾರೀ) 

ಆೆಹಾಕಿಸು (ಕ್ರಿ). ಪ್ರತಿಜ್ಞೆಮಾಡಿಸು; ಶಪಥಮಾಡಿಸು: 
ರಾಮಕೃಷ್ಣನೊಡನೆ ಆತ್ತು ಬೇಡಿಕೊಳ್ಳಬೇಕು, ಮುಂದೆಂದೂ ಹೀಗೆ 
ಮಾಡದಂತೆ ಆಣೆಹಾಕಿಸಬೇಕು ಎಂದೊಮ್ಮೆ ಮನಸ್ಸು ಯೋಚಿಸುತ್ತಿತ್ತು | 
(ತ್ಯಾಗಮ. ೮೯). [ಆಣೆ * ಹಾಕು (< ಪಾಯ್ಕು) + -ಇಸ್ಕು] | 

ಆಣೆ "ಆಣತ್ತಿ' ನೋ. 25 

ಆಣ್ಪರಿಜು (ನಾ). ಗಂಡುವೇಷ ; ಪುರುಷನ ರೂಪ: ನಿನಗೀ ಜವ್ವನ 
ಮೇಳೆಯೋ? ಆಣ್ಬರಿಜೇಕೆಯೋ ? (ರಾಮಾಶ್ಚ. ೬೧-೨೩). 

(ಅಣ್‌ (೮ ಆಳ್‌) * ಪಂಜು] | 

ಆಣ್ಮ "ಆಳ್ಮ' ನೋ. 

ಆಣ್ಮೆ, (ನಾ). ಒಡತಿ; ಯಜಮಾನಿ: ಇಂಪುಗಾರ್ತಿಯರಂದಗಾರ್ತಿಯ |30 
ರಾಣ್ಮೆಗೆ ಕಂಪುಗಾರ್ತಿಯರ್‌ ಜಾಣೆಯರ್‌ ಮನದಾಣ್ಮೆಗೆ ಸೊಂಪುಗಾರ್ತಿ 
ಯರ್‌ ಬಿಂಕಗಾರ್ತಿಯರಾಣ್ಮೆಗೆ ಸಂಪಿಗೆಯ ಹೂವ ಮುಡಿಸಿದರು 

[ಆಣ್ಮ (ಆ ಅಳ್ಮ) + -ಎ್ಕಿ]) 


ಆಣೆಯೋಲೆ (ನಾ). ಆಜ್ಞ್ವಾಪತ್ರ: ಚಟಕ್ಕರನ್ವಯಂ ಫಸಳ 
| 


1100) ; 
5 


10 


ಪತ್ರ: 


ತ್ರಶ. 


15 


20 


(ಕವಿಚ. 111, ೧೮೨ ಲಕ್ಷ್ಮ್ಮೀಹಾ)- 

ಆಣ್ಮೈೆ "ಆಳ್ಮೆ? ನೋ. 

ಆತ "ಅದ್ಭು' ಪರಾ 

ಆತಂಕ (ನಾ). ೧. ಭಯ ; ಹೆದರಿಕೆ: “ಆತಂಕ, ಭಯಂ, ಆಶಂಕಾ, ; 
ದರಃ, ತ್ರಾಸಃ, ಸಾಧ್ವಸಂ-- ಈ ೬ ಭಯಂ? (ಹಲಾಯು. ೧೨೦-೪೦) ; 
ಜನನ ಮೃತಿ ಜರಾತಂಕ ಶೋಕಾಗ್ನಿಯಿಂದಾವನುಮಾ ಸಂಸಾರದೊಳ್‌ 
ಬೇಯದನೊಳನೆ (ಆದಿಪು. ೩-೬) ; ಮೊರಟಿದ ಬಂಕಿದೇವನ ಲೆಂಕನೆನಗಾ 
ತಂಕವುಂಟೀ ವೀರಭಕ್ತಂಗೆ (ಬಸ ಪು. ೫೨-೩೫). ೨. ಚಿಂತೆ; ವ್ಯಥೆ; 
ಶಂಕೆ; ಸಂದೇಹ: ಆ ರಾಜರ್ಷಿಯನ್ನು ನೋಡಿದುದು ಮೊದಲಾಗಿ 
ಶಕುಂತಳೆ ಪರ್ಮುತ್ಸುಕಳಾಗಿರುವಂತಿದೆ. ಈಕೆಯ ಆತಂಕಕ್ಕೆ ಆತನೇ 
ನಿಮಿತ್ತವಾಗಿರಬಹುದೋ ಏನೋ (ಶಾಕುಂತ. ೩೪-೧೪) ; ನಾನು ತಪ್ಪಿ 
ತಸ್ಥನಾಗಿದ್ದುಕೊಂಡು ಅವಳು ಶಿಕ್ಷೆ ಅನುಭನಿಸಬೇ ಕಾಯಿತೆಂಬುದೇ ನನ್ನ 
ಆತಂಕ (ಪುನರ. ೪೨೩). ೩. ರೋಗ; ವ್ಯಾಧಿ: “ರೋಗಃ, ರುಕ್‌, |45 
ವ್ಯಾಧಿಃ ಎ. ಆತಂಕ।,.. -ಈ ೧೨ ವ್ಯಾಧಿ? (ಹಲಾಯು. ೯೮-೪೪೬), 


| 40 


೫೯೯ 


351 


ಆತತಕೀರ್ತಿ 


ತಡೆ: 
ಹೆಸರನ್ನು ಒಬ್ಬ ಯುಗಪುರುಷನೆಂದು ಸುವರ್ಣಾಕ್ಷರಗಳಿಂದ ಬರೆಯಲು 
ಆತಂಕವಿಲ್ಲ (ಸಸ್ಕಕ. ೧೧೩). ೫. ಅಧೀನ; ವಶ; ಹಿಡಿತ: ಮನೆಯ 
ಯಜಮಾನರೇ ಜಡ್ಡಿನಿಂದ ಮಲಗಿದ ಬಳಿಕ, ಆ ಸೇವಕರನ್ನು ಆತಂಕ 
ದಲ್ಲಿಟ್ಟುಕೊಳ್ಳುವವರಾರು? (ಅಂಬಿಕೆ. ೧೨೨). ೬. ದೂತ. ೩, ಗಂಟಿ, 


| ೪. ಅಡ್ಡಿ; 

| 

4 

' ಮೃದಂಗ ಮುಂತಾದುವುಗಳ ಧ್ವನಿ: “ದೂತಂ ಘಂಟಿ ಮೃದಂಗ 
| 

| 

| 

| 


ವಿಜ್ಞಾನಪ್ರಪಂಚದ ಇತಿಹಾಸದಲ್ಲಿ ಬೊ ಸರೆ 
ಸ he) 


ಡಿಂಡಿಮರವಂ ರೋಗಾವಳೀ ಭೀತಿಯಿಂತಾತೆಂಕಾಖ್ಯ? (ನಾನಾರ. pe 
"ನಿರಾತಂಕ ಪರಾ. 
ಆತಂಕಮಾಡು - ಅಡ್ಡಿ ಪಡಿಸು : ಆ ಕದವು ಭೀಮಜಟ್ಟಿ ಯಂತೆ ಅಡ್ಡ 
ನಿಂತು ಕೇಶವರಾಯನ ಪಾಪಲಾಲಸೆಗೆ ಅತಂಕಮಾಡುತ್ತಲಿತ್ತು (ಅಂಬಿಕೆ. 
av). ([ಸಂ.] 
ಆತಂಕಕಳಂಕ (ನಾ). ೧. ತೊಂದರೆ, ಭಯ, ಶಂಕೆ ಮುಂತಾದ 
ತೊಡಕು. ೨, ರೋಗಾದಿಗಳ ದೋಷ: ಅಘವ್ಯಾಪಾರದಿಂ . . . 
ಅಲ್ಪಾಯುಷ್ಕಮುಂ ದುರ್ಭಗತ್ವಮುಮಾತಂಕೆಕಳಂಕಮುಂ ಸಮನಿಕುಂ 
ಸಂಸಾರಿಗವ್ಮಾಕುಲಂ (ಸುಕುಮಾ. ೫-೩೬). 
[ಆತಂಕ + ಕಳಂಕ (ಎ ಕಲಂಕ)] 
| ಆತಂಕೆಗೊಳ್ಳು (ಕ್ರಿ). ಭಯಪಡು ; ಶಂಕೆಗೆ ಒಳಗಾಗು ; ತವಕಿಸು: 
|. ನನ್ನ ಮನಸ್ಸು ಅತಂಕಗೊಳ್ಳುತ್ತಿದೆ (ರೂಢಿ). 
ತ [ಆತಂಕ * ಕೊಳ್ಳು (ಆ ಕೊಳ್‌,)] 
| ಅತಂಕೆಪಡು (ಕ್ರಿ). ಹೆದರು; ಭಯಪಡು : ವಿಧಿಯ ಮುಂದೆ ಯಾವ 
ಜಾಣ್ಮೆತಾನೆ ಕೆಲಸಕ್ಕೆ ಬಂದೀತು ಎಂದು ಮೇಳದವರು ಆತಂಕಪಡು 
ತ್ತಾರೆ (ಬದ್ಧಪ್ರ. ೫೫1 ಪೀ). [ಆತಂಕ + ಪಡ್ಕು] 
ಆತೆಂಕೆಶರೀರಿ (ನಾ). ಭಯಸ್ಕ : *ನಪುಂಸಕಾತಂಕಶರೀರಿಯುಂ ಕೃಪಣ 
ರಿಂತಿವು ಕ್ಲೀಬಮೆನಿಕ್ಕು” (ನಾನಾರ. ೧೪೭). [ಸಂ. ಆತಂಕಶರೀರಿನ್‌] 
ಆತಂಕಿತ (ಗು). ಭಯಗೊಂಡ; ಶಂಕೆಗೊಳಗಾದ. “ಆತಂಕಿತ 
| ಹೃದಯ' ಪರಾ. [ಸಂ] 
| ಆತಂಕಿತಹೃ ದಯ (ನಾ). ಭಯಕ್ಕೊಳಗಾದ ಹೃದಯವುಳ್ಳವನು : 
| ನಿಗ್ರ ಹ ಶಂಕಾಭರಾತಂಕಿತ ಹೃ ದಯರಾದ ಅಂಗ ವಂಗ ಕಳಿಂಗ ಕೊಂಗ 
ಮಾಳವ ಚೋಳ . . ಪ್ರಭ್ಞತಿ ಭೂಪಾಲಕರಿಂ ಭಯಾನಕರಸಮುಂ 
|. - ನೆಗಟುತ್ತುಮಿಕೆ ನ ೨-೩೯ ವ). [(ಆತಂಕಿತ * ಹೃದಯ] 
| ಆತಂಕಿಸು (ಕ್ರಿ). ಅಡ್ಡಿ ಪಡಿಸು ; ಪ್ರತಿಭಟಸು (೪. 
ೆ [ಆತಂಕ + -ಇಸ್ಕು] 
; ಆತಂಚನ (ಕ್ರಿ). ೧. ಹಾಲಿಗೆ ಹೆಪ್ಪುಹಾಕುವುದು; ಹೆಪ್ಪುಗಟ್ಟು 
| ವಂತೆ ಮಾಡುವುದು. ೨. ಒಡೆದ ಅಥವಾ ಹೆಪ್ಪುಗಟ್ಟಿದ 'ಹಾಲು. 
೩. ಹೆಪ್ಪುಗಟ್ಟುವಂತೆ ಮಾಡುವ ವಸ್ತು; ಹೆಪ್ಪು. ೪. ವೇಗ. 
; ೫. ತಂಪುಮಾಡುವುದು; ತೃಪ್ತಿಪಡಿಸುವುದು. ೬. ಕರಗಿದ 
| ಚಿನ್ನ ಮುಂತಾದ ಲೋಹಗಳನ್ನು ಭಸ್ಮಗೊಳಿಸಲು ಹಾಕುವ 
ಪುಡಿ ಮುಂತಾದುದು. ೭. ಪುಡಿಯನ್ನು ಸೇರಿಸುವುದು. (ಸಂ.] 
ಆತತ (ಗು). ೧. ಹರಡಿದ; ವಿಶಾಲವಾದ; ವಿಸ್ತಾರವಾದ: ಈ 
ತೆಜದ ಬುದ್ಧಿಯಾವಂಗಾತತಮಾಗಿರ್ಕುಂ (ವಿಷ್ಣುಪು. 
೨. ಕೂಡಿದ; ಹೊಂದಿಕೊಂಡ. "ಆತತಜ್ಯ' ಪರಾ. [ಸಂ] 
; ಆತತಕೀರ್ತಿ (ನಾ). ವಿಸ್ತಾರವಾಗಿ ಹರಡಿದ ಕೀರ್ತಿಯುಳ್ಳವನು; 
|, ಬಹಳ ಯಶೋ ವಂತ: ಸತ್ರೀತಿಯಿನಾ ಮಹೀಪ್ರಭುಕುಮಾರ 
| ಶಿಖಾಮಣಿ ಮಲ್ಲಿ ಕಾರ್ಜುನಂಗಾತತಕೀರ್ತಿ ಕಟ್ಟಸಿದನುತ್ಸವದಿಂ ಯುವ 
ರಾಜ ಪಟ್ಟಿಮಂ (ಎಇ. XXVIL, ೫-೧೯ ; 1082). 
[ಅತತ * ಕೀರ್ತಿ] 


೬-೧೧೭). 


ಅತುನು 


ಅತುಮ' (ನಾ). * ಆಶ್ಮ೧: ಗಿಡುವಿನ ಮೇಲಣ ತುಂಬಿ ಕೂಡೆ ಏಳಸಿತ| 
ಬಾಯಿತ್ತು ಶುಂಬಿ ನೋಡಾ ಅಶುಮ ತುಂಬಿ ತುಂಬಿ ನೋಡಾ ಪರೆ: 
ಮುಕುದು ತುಂಬಿ ಕುಂಬಿ ನೋಡಾ (ಅದಡು. ೩೯-೬೦೬) । ಅತುಮದ : 


ಲಿಂಗವನು ಪ್ರೀತಿಯಲಿ ಅಣದಂಗೆ ಸೂತಕಗಳಿಟ್ಟ (ಹರ ಜ್ಞ. ೧೬೬) ;] | 
ಎ ತಾಶಿನಿನ್ನು ್ಲ ಸುಮನ ನಾಕ | 8 


ಕೇಖಾರಚನ್ಕಗಳು ನಿನ್ನ ಹಜೆಯದದಿಲಲಿ. 
ನರಳಂಗಳಂ ಏಳೆರೆನಿದ್ದದ್ದ ನಿನಗೆ ವವರ ೩೪೦). (೮. ಇ. ಆತ್ಮನ್‌) | ಗ 
ಅತುಮನಿನೇದ್ಯ (ನಾ). (ಭಗವಂತನಲ್ಲಿ) ತನ್ನನ್ನು ತಾನು ಅರಸಿ! 


ಕೊಳ್ಳುವುದು; ಆತ್ಮಾರ್ಪಣೆ: ಅತುದುವದೇಡದ್ಕದನು ಹಾರಿ 


(ಕಾಗ. ೩-೧೨-೧೦), (ಅಶುಮ ೨ ಫಿಜೇದ್ಯ] 


ಅತುಮನಂಚಳ (ನಾ). ತನಗೆ ಶಾನೆ ವಂಡನೆಮಾಡಿಕೊಳ್ಳು : 16 ` ಅತುಬ್ಟ, (ನಾ). ಸಂಪೂರ್ಣ ತೃಪ್ತಿ (ದಕ. ೪). 


ವವನು; ಆಶ್ಮದ್ರೋಹಿ: ಮಿಂಹುಬಿಳೆಗಿನ ಬಳಕೆಯಲಿ ಮನಮುಂಟಿ : 

ಮೈಗೊಂಡಳಲುದಾಕುವದುದಂಹಳರು ನೀವು (ಳುವ್ಯಾಕ. ೬-೨೭). ಗ 
(ಅತುಮ * ವಂಡಳ) 

ಆಶುಮಸುಖಿ (ನಾ). ಡೇಹಸುಖಿ; ಭೋಗಾಭಿಲಾಹಿ: ಕಂಡ ಕಂಡ 


ಯಯ್ಕ್ಯ (ಫಘತಮ, ೨೨-೧೪). (ಅತುಮು * ಸುಖಿ) 

ಅತುರ (ನಾ). ೧. ದೈಹಿಕ ಅಥವಾ ಮಾನಸಿಕ ಯಾತನೆಯಿಂದ 
ಹೀಡಿತನ್ನಾದವನು : ಮುನ್ನ ಕಾಶದಿಂದಂ ತಿರ್ಯಗ್ಹಾತಿಗೆ ಐಲಕ್ಲಿಂ 
ಆಡು ದಃಟಬಾತುರೆಕೆಂ ನಿನಗೆ ಪುಟ್ಕಮಳ್ಳು ದುಗಣ್ಳಾಂ (ಉದಾ ೩೪೫), 
೨. ಬಲವಾದ ಆಸೆ; ಉತ್ಕಟವಾದ ಇಷ್ಟೆ : ಮನವಜಸಯದೆ ಮೆಯ್ಕ | 
ಚ್‌ಯಲೆ ಬುರ್ಕಿಯಳ್‌ ಯಡಿ... ಮಡರಪರೆನಂ ಮಜಕಿದು ಮೂಖ 
ಪರುಷದಾತುರೆದೊಳೀಕೆಂದಿಂದಿರೆ (ಕಂಬ. ೧೪-೬೩) | ಕಿಡಿ ದಾದ 
ಕೆಸರ ರಂ ಮಿಯಾನ ಯುಡೊಂದು ಕೆಂಡು ಕುಡಿವಾಕುರದಿಂ(ಬಾನಡ, | 
೪-೪) ; ಅತಸಂ ತೋಡಿದೊಡೆ ಸಾಕು ಪ್ರನೀತಭಕ್ತಿಗುಣತ್ತ ಕೃರಪುದೆಂ | 


ವರ ಮನೆಯಲ್ಲಿ ಉಂಡು ಕುಂಡೆಯ ಬೆಳಹಿಳೊಂಡಿದ್ಬಾತ pa 
| 
| 


೬೦೧ 


ಆತ್ತಚೆತ್ರ 


ಅತುರಿಸು (ಕ್ರಿ). « ಆತುರಪಡು ೧: ಒಕ್ತಂಬದಿಂ ಬರ್ಪ ಕೆಮ್ಮಿಂ ಬಿ 
ಯಲಟ್ಟಂಗಳಾ ಬಟ್ಟಿಯೋನಿಕಡೆಗುಂ ಕನ್ನ ಕೆಯ್ದಾರಡೆಂದಾತುರಿಸುತ್ತಂ 
ಭ್ರಾಂತಿಯಿಂಡೆನ್ನಯು ಮರಡಡಿಯೊಳ್‌ ನಿಂದತೊರ್ವಂ ಪುಳಿಂದಂ 
(ಉದಡಂಘೂ, ೧೩೫) ; ಅಶುರಿಸುವ ಶುಂಬಿಗಳಿತಣದರದುಕೆಯತೆ ಪುತ್ತ 
ವಿಕ್ರಯಸ್ಥಲಮೆಸಗುಂ (೧೦೪. ೨-೪9) ; ಅನ್ನವನಾಕುರಿಸಿ ಮಡಳೆಯಲಿ 
ಪುಂಡದ ಛೃಕಳನವನು (ರಳಾಗ ೫-೧೨-೬) ; ಶೀತಾಂತುಳಳೆಗೆ ಹೋರ 
ಗಳರ್ತಿ ಪಂತಿ9ಶುರಿಸುವುವೆ ಕಾಗೆಗಳು (ಭಂಡ. ೬೦-೩೩) ; ಭೀತಿಯಲ್ಲಿ 
ಹಣ್ಣಾಗಿ ಕಣ್ಣೆ ಟ್ಟಾಕುರಿಸಿ ಆವಗುಂದಿ ಕಳದೊಸುತೆ ನಿಳಾರದೆಲಿ (ಆಳ್ಟೂರ, 


ue). [ಅತುರ * -ಇಸ್ಬು) 
{x.) 
' ಆತುಬ್ಬಿ' (ಅ). ಸಂಪೂರ್ಣ ಶೃಶ್ರಿಯಾಗುವವರೆಗೆ; ಶೃಶ್ತಿ 
ಯುಂಟಾಗುವಹೈಕಮಟ್ಟಿಗ (ದಕ. ೪). (ಸಂ.) 


ಅಶೋದ್ಯ (ಗು). ೧. ಹೊಡೆಯಲ್ಪಡುನ ; ಬಾಜಿಸುವ (9). (ನಾ). 
ತಿ. ಒಂದು ವಾದ್ಯವಿಕೇಷ : “ದಾಷ್ಯಂ, ಆತೋದ್ಮಂ-ಈ ೨ ಜಾದ್ಮಂ್‌ 
(ಹಲಾಯು. ೧೬-೪೩) ; ನೃತೃದಾದ್ಯ ಗೀತಾತೋದ್ಯಂಗಳೊಳ್‌ ಕಿಚಿದುಂ 
ದೇಗಮಿರ್ದೋಲಗಮಂ ಪರೆ ಯಲ್ವೇಜ್ಮು (ಪೇಪಭಾ. ೬-೪೧ ವ) 
ದುರೋನ್ಮತ್ತವಿಳಾರ ಕೀರಮುಖ ವಾದ್ಮಾತೋದೈಮಂ ಕೇಳ್ದು ಮೆಟ್ಟ 
(ಅ4ಪು. ೯-೩೪), (ಸಂ.) 

ಆತೋದ್ಯಘೋಷ (ನಾ). ವಾದ್ಯಧ್ವನಿ: ಎಸೆಯೆ ಪಸಂಪಾತೋಧ್ಯ 
ಭೋ ವಿಡೂರಾನನಿಯೊಳ್ಳೈ ಡೂರ್ಯಲಿಕ್ನಂ ಆಫಿಯುನೆ (ರುದ. 
0). (ಅತೋಡ್ಕ ಘೋಷ) 

ಅತೋದ್ಯನಾದ (ನಾ). - ಆತೋದ್ಯಘೋಷ : ಅಸೇಳಾತೋದ್ಕನಾ 
ದಂಗಳೊಳ್‌ ನೆಲಿಯುತ್ತುಂ ಕುಣೆಯುತ್ತುಮಿರ್ಪ ಗಣಳಾನಂದೋಹರಿಂ 
(ಅತತ. ೩-೧೧೨). [(ಅಕೋದ್ಯೆ * ನುಡ) 


ಬಾತುರಡೊಳೆಯ್ತಪ್ಪನಗ್ಗಳು (ಟಐಜ. ೬-೧೬) । ಲಿಂಗಾರ್ಡನಾತುರ 3) ಆತೋದೈರವ (ನಾ). - ಆತೋದ್ಯಫೆೋಷ: ವಿವಿಧಾತೋದ್ಮರವಂ 


ದೊಳಿರೆಾತನಂಗತೆ (ಉಡಿ. ೧೩-೩೨) ; ನನ್ನ ಹೆಸ್ರುಗಳು ನಿನ್ನನ್ನು! 
ಳಾಬವುದಳ್ಳಾಗಿ ಬಹಳ ಅಶುರದಾಗಿನೆ. (ಹಕಾರ. ೧). ೩. ಅವಸರ! 
ಪಡುವವನು: ಹರಣೊಳ್‌ ಕೂಡಿರೆ ಡಂಪ್ರನರ್ಥಷೆಯನುಂ ನಿಬ್ಬಡಸ್ಮಿರ ! 
ನಕ್ಕುಂ... ಏತರ್ಕಮೂತುರೆನಬಂ (ಹಾಕಿ. ೧೪-೨). ೪. ಅವಸರ ; | 


ತ್ವರೆ: ನೆರೆದು ನರರುಂ ಭೂಖುರರುವುದ್ಟರಿವಡುತ್ತಂ ಸಡನಡುಗಿಯೂ | ಅ 


ತುರವಹಿಯಿಂಕೆಂದೆರ್‌ (ಬಸದಿ, ಜ-೪) ; ಶಿಮಗೆ ಎನು ಅತುರಮೋ; 
ನೆಮಗೂ ಜಾಗೆಯೆ ಎಂದು ತಳಿಯದಾರಕೆ (ಕಾಲ. ೩), [ಸಂ.)! 
ಆತುರಗಾರ (ನಾ). ಅವಸರಪಡುವವನು ; ಗಡಿಬಿಡಿಯಿಂದ ಕೆಲಸ 
ಮಾಡುವವನು ; ಹಿಂದುಮುಂದು ನೋಡದೆ ನಿರ್ಧಾರ ಮಾಡು 


ವವನು: ಅತುರಣರಿಗೆ ಬುದ್ಧಿ ದುಟ್ಟು (ಗಾರೆ) ; ಅತಶುರಣರ£ಗೆ (ಬ; 


ಎಲೆಯಲ್ಲಿ ಹಾಕ ನನಗೆ ನೆಲದಲ್ಲಿ ಬಾಕಿ (ಉನ). H 
[ಆತುರ ಎಗರ (< -೪9)) 
ಆಶುರತೆ (ನಾ). ಬಲವಾದ ಆಸೆ; ಉತ್ಕಟವಾದ ಇಚ್ಛೆ : ನತ್ಕಾರ್ಚ 
ಶೋತ್ಸವದಿಂ ಸಂಕಸದಿಂ ಸರಾಶುರತೆಯಿಂ ಸಾಸಂದದಾದಿರ್ಶೆನಂದು 
(ಗಿರಿಳ. ೫-೪೪); ವೈದ್ಯಕೀಯ ಶಾಸ್ತ್ರದನ್ನಾ! ದರೂ ಕಲಿಯಬೇಕೆಂಬ 
ಉಶುರತೆ ಹುಟ್ಟಿತು (ಸನ್ಯಳ. ೬೫). fp ಆಖುರತಾ) 
ಆತುರಪಡು (ಕ ಕ್ರಿ). ೧ ಬಲವಾಗಿ ಆಸೆಗೊಳ್ಳು 


ಳ್ಳು; ಹಾಕೊರೆ; 5] 
ಶವಕಿಸು: ಸನ್ನ ಕತ್ತಿಯು ಇವನ ರಕ್ತವನ್ನು ಕುಡಿಯಬೇಕೆಂದು ಆತುರ I 
ಪಡುತ್ತಿಕೆ (ಉಪಿಜ. ಇ). ತಿ, ಶ್ವರೆಗೊಳ್ಳು ; ಅವಸರಪಡು : ಗಾಡ, 
ಕೊರೆಯುವದನು ಅತುರವಟ್ಟಂಕೆ ತೋರುತ್ತದೆ (ಮಣಿಖ. ೫). H 

[ಳತುರ * ಹಡು) i 


ಪೊವಟ್ಲಖಿಳ ದಿಕ್ಚಕ್ರಮಂ ಕೂಡೆ (ಗರಾಯು. ೪-೩೬೩). 
(ಅತೋದ್ಯ * ರನ] 
ಅತೋದ್ಯಸ್ಟನ (ನಾ). » ಆಕೋದ್ಯಫೋಷ: ರಸಗೇಯಂ ನೆರೆಕರೆ 
ಕೇಳೆ ವಿಶತಾಕೋದೈಸ್ತರಂ ಸೂಸದೇಕೆ ಸುಧಾವಾರದುಶೀಗ್ಷಣಾಮೃಕ 
ಮಯಂ ರಾಸ್ಕ್ರಪ್ರಸಂಗಂ ಪ್ರದರ್ಶಿಸಡೇಕೆ (ರಲಿ. ೪-೯). 
[ಅಕೋ ೪ ಸ್ವನ] 


[ಅತೋದ್ಯಾ! ಅಗೆ (ನಾ). (ಶೈನ್‌) ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ 


ಒಂದು; ಬೇಡಿರ ವಾದ್ಯವನ್ನು ಕೊಡುವ ಕಲ್ಪವೃಕ್ಷ: ನಸನಾಂಗಾ 
ತೋಡ್ಯಾಂಗ ಪ್ರಸಬಾಂಗ ಜ್ಯೋಕಿರಂಗ ದೀವಾಂಗಾಸ್ನ್ನಾಂಗ ಸುರಾಂಗ 
ಭಾಜನಾಿಂಗಾದಸಥಾಂಗ ವಿಭೂಷೆಣಾಂಗ ದತಕಲ್ಪಳುಆಂ (ಚಂದ್ರಪು 
೩-೩೪), [ಅಕೋದ್ಮ + ಅಂಗ) 

ಆತ್ಕೂರ್‌ "ಆತುಕೂರ್‌' ನೋ. 


[ಅತ್ತ (ಗು). ೧. ಹಿಡಿದೆ; ಪರಿಗ್ರಹಿಸಲ್ಪಟ್ಟ. ೨. ಪಡೆದ; ಅಂಗೀ 


ಸಿರ; ಉಂಟಾದ; ಪ್ರಾಪ್ತವಾದ. &. ಕಳೆದುಕೊಂಡ; 
ನಿವಾರಿಸಿದ. "ಆತ್ರ್ಯಸೆಂಗರ' ನರಾ. (ಶಂ.) 

ಆತ್ತಗರ್ವ (ಗು). ೧. ಅರಮಾನಿತನಾದ. ೨. ಗರ್ವವನ್ನು 
ಹೊಂದಿದ. [ಅಶ್ವ * ಗರ್ವ] 

ಅತ್ತಚಿತ್ರ (ನಾ). ಮನಸ್ಸುಳ್ಳವನು; ಮನಸ್ಸಿನ ಏಕಾಗ್ರತೆಯನ್ನುಳ್ಳ 
ವನು: ಇದು ವಿರಿದುಂ ಬುಧಾವಳಿಗೆ ಕರ್ಣರಣಾಯನಮಾಶ್ರಟಿಕ್ತ 
ಸಮ್ಮದಣನಕಂ... ಎಂಬಿನಂ ಪ್ರಯಕ್ನಣೆ ಕೃತಿದೇಖ್ವುದು (ಹಂ್ರತ. 
೧೧೪). [ಅತ್ತ * ಬತ) 


ಆತ್ತಬಳ ೬೦೨ ಆತ್ಮಘಾತ 


ಆತ್ತಬಳೆ (ಗು). ಬಲವನ್ನು ಪಡೆದ: ಉತ್ತಮದ ಮೇರುವಿನ ಕೂಡೆ! | ಅತ್ಮಕೈಷಿಕ (ನಾ). ಇ ಆತ್ಮನಾಧಕ: ಕರಣಗಳ ನಾತ್ರರೊಳು ದುತ್ರ 


ಪುರುಷದ ಮಣ? ಸಗುತ್ತಾಡಯೋಹಂತೆ ಭೈರವನ ಸಂಗಡದೊಳಾತ್ತಬಳ | | ಕೊ ಹರಿದು ಬಲುಳೇಡುಗಳ ಬಳೆವ ಸಂನೋದಧುನಿಯ ಬಾಳ ಜಡೆ 
ಟಿತ್ರಭವ ಮತ್ತಗಜಕಂಠೀರವಂ ಸಿದ್ಧಪತಿ ಹೋದನು (ಸಿದ್ಧರಾ, ೨-೩೩). : | ಯೊಳು ತಳೆದು ಪಳಗಿಸಿದ ದಾಂತರು ಅಕ್ಮಕೃಷಿಕರು ಸೇರಿದರು ಬಂತೆ 
[ಅತ್ತ * ಬಳ (೩ ಬಲ)) | 1 ಮನೆಯ (ಮಳೆದೇ. ೩೩-೮). (ಅಕ್ಕ * ಕೃಷಿಕ) 


ಆತ್ತಮನ (ನಾ). ಸಂತೋಷಗೊಂಡ ಮನಸ್ಸುಳ್ಳವನು; ಆನಂದ| 5 
ಸರವಕನಾದವನು: ಳುಮಾರಳಕ್ಶಪನು ಅತ್ತಮನನಾಗಿ ಧಗವಂತನ! 
ಭಾಷಿತಕ್ಕೆ ಅಭಿಸಂದಿಹಿದನು (ಬುದ್ಧ ಪೆ. ೬೪); ಅ ಭಿಕ್ಷುಗಳು ಭಗವಂತನ: 
ಮಾತಿಗೆ ಅತ್ತ ಮನರಾಗಿ ಅಭಿನಂದಿಹಿದರು (ಬುದ್ಧದ. ೨೦೪). [ (ಆತ್ಮ * ಳಾರಲ) 

[ಅತ್ತ * ಮನ] : (ಆತ್ಮಕ್ಷೇಶ (ನಾ). ತನ್ನ ಸುಖ್ಯ--ಸಂಕಟ,--ತೊಂದರೆ: ಈ ಊರಿ 
ಅತ್ತರಕ್ತೆರುಟಿ (ನಾ). ಪಡೆದ ಅಥವಾ ಉಂಟಾದ ಕೆಂಬಣ್ಣ ರ, ನೆಲ ಎಷ್ಟು ಬಾಡಿಗೆ ಟ್ಟ ಲಕ್ಷಣವಾದ ಮನೆಯೇ ಸಿಕ್ಕುವುದಿಲ್ಲ 
| 


ಆತ್ಮಕೌಶಲ (ನಾ). ತನ್ನ ಜಾಣತನ: ವರಳ್ಳನ್ನ ಧೂಮಿಣಂ 
ನಿರವಿಸೆ ತಾಂ ಬಿಲ್ವವೃಕ್ಷ ಪೂಡಾವಿಧಿಯಂ ಸುರುಚರೆ ಸಂಸ್ಕೃಕ ಭಾಷೆ 
ಯೊಳರಿದೆನೆ ವಿರಟಸಿದೆನಾತ್ಮ ಳೌಶಲದಿಂದಂ (ಕಾಳುಂತ. ೫-೬ ಇಳು). 


ಕಾಂತಿ: ಸಂಧ್ಯಾಸಮಯೊತ್ತರಕ್ತರುಚಿ ಹೀಗೆ ಬಟಕಕ್ಳುದೆಯಾದ್ರಿ ಯೊಳ್‌ | ಬ ಎಂದ ಅಕ್ಕೆ ಳೆ ಕ್ಲೇರವನ್ನೇ ಅತ್ಮಾನುಕಂಪವಾಗಿ ಪ RUA 
ಪದಂಗಾಸಿದ ಪೊನ್ನೆ ಪುಂಜಿಪೊ೦ರ್ದುದು ಕಣ್ಣಿ ಹಜಾಂಯುತಾಂ2ಳಾ, N (ನಂಟರು. ೧೬). (ಅತ್ಮ * ಕ್ಲೇಶ] 


(ಜಂನಛಾ, ೩-೮೧). [ಆಶ್ತ * ರಕ್ತ * ರುಚ] | ಆತ್ಮ ಶ್ಲೇಮ (ನಾ). ತನ್ನ ಸುಖ,--ನೆಮ್ಮದಿ: ಅತ್ಮಕ್ಷೇನು ಮತ್ತು 
ಆತ್ತಸಂಗರ (ನಾ). ಪ್ರಾರಂಭಿಸಿದ ಯುದ್ಧ ; ಕೈಗೊಂಡ ಕಾಳಗ: | ಆತ್ಮೆಗೌರವಗಳಿಗೆ ಆಶ್ರಯ ನೀಡಿದ್ದ (ಪುನರು. ೧೯೮). 
ಸೈರಿಸದಾರೆದಾತ್ರಸಂಗರವಿಜಯೋರ್ಟತಪ್ರಮುಖರಿಟ್ಲ ವಿಡಾರಿಸೆ ವೀರ; [ಅತ್ಮ * ಶ್ರೇಮ] 


ತಾರಳಾಸುರನತುಳಪ್ರತಾಪನಿಧಿ (೧೦ಕ. ೬-೧೩). (ಆತ್ರ * ಸಂಗ] | ಆತ್ಮಗತ (ಗು). ೧. ಆಶ್ಮನಲ್ಲಿರುವ; ಆತ್ಮನಲ್ಲಿ ಸೇರಿರ; ಆತ್ಮಕ್ಕೆ 
ಆತ್ರೋದಯ (ನಾ). ಉಂಟಾದ (ಪಡೆದ) ಜನನ: ವಿವಾಶೋತ್ಪಾಹ | ಅಂಟಿದ, ಸಂಬಂಧಿಸಿದೆ. ೨. ತನ್ನಲ್ಲಿರುವ; ತನ್ನಲ್ಲಿ ಸೇರ 


ಸಾಕಲ್ಕಳೆಲ್ಪಂ ಪ್ರ ವರ ನೃಪಕುಮೂರಾತ್ತೋದೆಯಾವಿಪ್ರಟೋದಾಸನ | ಕೊಂಡ ; ತನಗೆ ಅಂಟಿದ, ಸಂಬಂಧಿಸಿದೆ. (ನಾ). ೩. ತನ್ನ 

ಸಮುದಿಕಸೇದಾರಾತಿ ವೃತ್ತಾಂತವೃತ್ತಂ (ಳವಿರಾ. ೩-೨೧೨). ತಾನು ಹೇಳಿಕೊಳ್ಳುವುದು, ಚಿಂತಿಸುವುದು: ಅಂತಾಕ್ಮಗಳರೊಳೆ 

[ಅತ್ತ * ಬ: 29| ಬಗೆಯುತ್ತುಂ ಬಂದು (ಅದಿರು. ೨-೪೫ ದ) ; ತಜ್ಜರದ್ವಾ ನಂ 

ಆತ್ಮ (ನಾ). ೧. ಜೀವ; ಚೇತನ; ಕ್ಷೇತ್ರಜ್ಞ; ಶರೀರದಲ್ಲಿ ಕೃರ್ಷಟಕ್ತನಾಗಿ ಅತ್ಮಗತದೊಳಿಂತೆಂದೆಂ (ವಂಡಶಂ. 3೨೭೯-೧೦). 

ಅದಕ್ಕಿಂತ ಭಿನ್ನವಾಗಿದ್ದು “ನಾನು”. ಎಂಬ ಭಾವಕ್ಕೆ ಕಾರಣ ೪. [ನಾಟ್ಯಶಾ] ರೂಪಕದಲ್ಲಿ ಪಾತ್ರವು ಇತರರಿಗೆ ಕೇಳಿಸರಂತೆ 

ವಾದ ವಸ್ತು ಅಥವಾ ತತ್ತ್ವ: “ಸಂಸಾರಿ ಚೇತನೆಂ ಕ್ಷೇತ್ರಜ್ಞ ತನಗೆ ತಾನೇ ಹೇಳಿಕೊಳ್ಳುವುದು ; ಸ್ವಗತ: (ಅತ್ಮಗಕಂ) ಎಳೆ. 
ಫುರುನನೆನಲಾತ್ಮನಳ್ಳುಂೌ (ದುಂಗಲಾ. ೯-೨೪) Wa | ಮನೆಸ್ಸೆ, ಕಳವಳಿಸಬೇಡ (ಕಾಳುಂತ. ೧೦-೧೩), (ಅತ್ಮ * ಗಳ] 


ನಂರೊತೆಫಾದಿಯನಂತಂ ನಿರತ್ಕ್ಮಯಂ ಟನ್ಮೆಯ ಬಪ್ರಾದೇಶಿಕನೆಂದಾ [251 ಅತ್ಮಗುಣ (ನಾ). ೧. ಆತ್ಮದ ಅಥವಾ ಜೀವದ ಗುಣ, ಸ್ವಧಾವ: 
ಶನುನಾದೇಯಂ ಮುತ್ತಿಮುಕ್ತನುಂ ಪರಮಾತ್ಮಂ (ಯಕೋನ. ೪-೨೬). ] | ವರೆಗುಣಾಸ್ತ(ಸ)ಹನಸಬದನಾತ್ಮಗುಕೋದಯಾಂಕರ ಸರೂಪನಖಿ 
೨. ಸ್ವಭಾವ; ಧರ್ಮ: "ಧರ್ಮಃ, ಸ್ವಧಾದು, ಆತ್ಮಾ ಈ 4 | ಲಾಗಮಶಾರನರಾಯಣಂ (ಕಎರಾ. ೩-೨೨೨). ೨. ತನ್ನ ಗುಣ ಅಥವಾ 
ಸ್ವಭಾವಂ” (ಹಲಾಯು. ೧೯-೪೬). ೩. “ಪ್ರಯತ್ನ. ೪ ಧೃತಿ;। |! ಸ್ವಭಾವ: ಹಿರಿಯರು ಅತ್ಮಗುಣಗಳನ್ನು ಪ್ರರಂಸಿಸಿಕೊಳ್ಳುವುರಿಲ್ಲ 


ಧೈರ್ಯ. ೫. ಬುದ್ಧಿ; ಮನಸ್ಸು; ಅಂತರಂಗ: ಹಿಂದು.ಧಯಮಂ। | (ರ). [ಅಕ್ಕ * ಗುಣ) 
ತೋಟ ಭೀತಿಯನೆೊರೆಡೊಡಿದಕಂಜುವೆನೆ ನಾನೀಹರೆಯದೇ ಕಿಆದಲ್ಲದೇ :30| ಆತ್ಮಗುತ್ತೆ (ನಾ). - ಆತ್ಮಗುಪ್ತೆ : *ನಸುಕುನ್ನಿ ಮಳಟಯಾತ್ಮಗುಕ್ತಿ 
ನಿನ್ನಾತ್ಮೆ ಕಿಜಸದಲ್ಲ (ಬನಪು, ೨೪-೧೬). ೬. ಶರೀರ. ೭, ಪರಬ್ರ; ಟೆ (ಲಕಾ ಬರ್ತಿ)” (ಮಂಗಲಾ. ೪೩-೪೬). [ಇ ಸಂ. ಅತ್ಮಗುಬ್ತು) 


ಈಶ್ವರ. ೮. ಗಾಳಿ; ವಾಯು. ೯. ಸೂರ್ಯ. ೧೦. ಸನ್ನ [ಆತ್ಮಃ ಗುಪ್ತೆ (ನಾ). ನಸುಗುನ್ನಿ ಗಿಡ; ಕೆಹಿತುರಚಿಗಿಡ ಬೀಜ. 
೧೧. ಸ್ವಯಂ; ಶಾನು. (ಸಂ. ಅಕ್ಕನ್‌] | | (ಸೆಂ. ಆತ್ಮಗುಪ್ತಾ) 
ಆತ್ಮಂಧರಿ (ನಾ). ತನ್ನ ಹೊಟ್ಟೆಯನ್ನು ತಾನು ಕೊರೆದುಕೊಳ್ಳು! | ಆತ್ಮಗೌರವ (ನಾ). ಸ್ವಾಭಿಮಾನ; ಆತ್ಮಾಭಿಮಾನೆ : ಅತ್ಮಗೌರನ 
ವವನು; ಸ್ವಾರ್ಥಪರನಾದವನು: ಸಾಧು ಆತ್ಮಂಭರಿಗಳು, ತ 135. ಳುಂದಲಾಗದು ಇಂದಿನೀ ಸಮಯುಗದಲಿ (ಎಜದ. ೧೧) ; ಕುಮುದಾ 
ವಿಸರ್ಜನೆ ಮಾಡಲು ನಮಗೆ ಕಲಿಸಿಕೊಡಿ (ನಿಟ. ೬, ೧೩). (ಸ. .  ಫಿನ್ನ ಅತ್ಮಗೌರವದೇನಾಯಿತು (ಹೊಸ್ತು. ೧೩). 
ಆತ್ಮಕಥೆ (ನಾ). ತನ್ನ ಚರಿತ್ರೆ; ತಾನೇ ಬರೆದ ತನ್ನ ಚರಿತ್ರೆ: ಅತ್ಮ; ; (ಆತ್ಮ * ಗೌರವ) 
ಳಥೆಯಾತ್ಮತತ್ತ ಎನನೊಕಿದು (3 (ಕಾರೂ. 2) ನಿನ್ನ ಅಕ್ಕ ಳಿ] | ಅತ್ಮಗ್ಲಾನಿ (ನಾ). ಚಿತ್ತಸ್ವಾಸ್ಕ್ಯವಿಲ್ಲದಿರುವುದು ; ಚಿಂತೆ: ಕೋರಾ 
ಯನ್ನು ಕೇಳಲು ತುಂಬಾ ಅಶುರನಾಗಿದ್ದೇನೆ (ದುಡಸ. ೨). ತನಗೆ ಯಾರೂ ಅಬ್ಲ. ಸ್ನ "ಹಿತಳೆಂದು ತಿಳಿಯುವುದೂ ಅತ್ಮೆಗ್ಲಾನಯ 
[ಅತ್ಮ * ಕಥೆ) ಕೆಲಸ (ಜಯಂತ. ೨೨) [ಅತ್ಮ 4 ಗ್ಲಾಂ] 
ತ್ಮಕೃತ (ಗು). ತನ್ನಿಂದ ಮಾಡಲ್ಪಟ್ಟ ; ಶಾನು ಮಾಡಿದ: ಪಟ್‌ | ಆತ್ಮಘಾತ (ನಾ).೧. ಆತ್ಮಹತ್ಯೆ. ೨. ತನಗೆ ತಾನೇ ಕೇಡು ತಂದು 
ಪೊರ್ದದಂಕು ಪರಿಭಾವಿಪ್ರೆದಾತ್ಮಕೃತೋಪಳಾರಮಂ (ದಮಲ್ಲಿತ. ೩-೬೫). ಕೊಳ್ಳುವುದು: ಯಂತ್ರವಾದದೇ ಸತ್ಯವೆಂಬ ಲ್ರದ್ಧೆಯನ್ನು ಟೆಳೆಹಿರಕಿ 
(ಆತ್ಮ +ಳ್ಗ ೈತ) ಮಾನದನ ಆತ್ಮಘಾತವಾಗುವುದು as (ಯಳ್ಳಾರ. ೨೦ ಬೂ); 
ಆತ್ಮಕೃತ್ಯ (ನಾ). ತನ್ನ ಕರ್ತವ್ಯ; ತಾನು ಮಾಡಬೇಕಾದ ಯೌವನದ ಲಂಪಟತನಕ್ಕೆ ಭಕ್ತಿಯ ಲಗಾಮು ಬೀಳದೆಹೋದರೆ ನಮ್ಮ 
ಕೆಲಸ: ಆತ್ಮ ಳ್ಳ ತ್ಮ ಪರಿಪಾಲನರಾ ದಮಿಶಾರಿಯನ್ನರಾರ್‌ (ಕಾಂತಿಷು. ದ್ರಿಯಗ ಳೆಲ ಹುಚ್ಚು ಕುದುರೆಯಾಗಿ ಅತ್ಮಘಾತ ಅನಿವಾರ್ಯ 
೨-೪೨). ಗ ಕೃತ್ಯ) (ಪಾನಟಂ. ೩೮), [ಅತ್ಮ * ಘಾತ) 


40 


145 


ಆತ್ಮಘಾತಳ ೬a ಆತ್ಮದರ್ಶಿ 
ಅತ್ಮಘಾತಕ (ನಾ). ೧. ಆತ್ಮಹತ್ಯೆ; ಆಶ್ಮಹತ್ರಿಯ ದೋಷ: ದವ। [ಅತ್ಮಜ್ಞಾನಿ (ನಾ). ಆತ್ಮನ ಸ್ವರೂಪವನ್ನು ಬಬ್ಲವನು:: ಹಿರಿಗುಬ್ಬ 


ದೊಳೇತಕೆ ಮುಡಿಕೊಳಲೀಯಾತ್ಮಘಾತಕವ (ಬಸಪು. ೪-೪) ; ಕೊಂದು | ನೆಡೆ ತಗ್ಗೆನಾತ್ಮಜ್ಞಾನಿ (ಅರತ. ೨-೨೭). (ನೊ ಆತ್ಮಣ್ಣಾ ನಿನ್‌) 
ಕೊಂಬೆತೆ ಅತ್ಮ ಘಾತಕ ಹಿಂದೆ ಹತ್ತದೆ ಮಾಣದೇಗುದೆನು (ಕು ವ್ಯಾ ೨. ! ಆತ್ಮತ್ಕೋತಿ (ನಾ). ಆತ್ಮದ ಪ್ರಕಾರ: ಪರಬ್ರಹ್ಮನಾದದಿ ಮನಂ 
೩-೩೧). ತಿ. ಅತ್ಮಹತ್ಯೆ ಮಾಡಿಕೊಳ್ಳುವವನು; ತನಗೆ ತಾನೇ, : ಬೆರಸಿ ಬೇರಿಬ್ದದೆ ಕಪ್ರಳಾಂಡನಪ್ರಧಾಮಯಯೂತ್ಮಜ್ಯೋಕಿಯೊಡನೇ 
Peet ಜೂ (ಅಕ್ಕ * ಘಾತಕ) |3| ಸ್ಥಿರ ಸುಟಿಕ್ಕೋತಿಯ ಕೂಡಿ ಬೆಳಗುತ್ತೆ (ತರಲೋ. ರ್ಬಿ). 
ಆತ್ಮಘಾತಕಿ (ನಾ). ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿ (9)... ! ; (ಅತ್ಮ * ಜ್ಕೋಶಿ) 
(ಸಂ. ಆಕ್ಮಘಾತಕಿಸ್‌) | ' ಆಶ್ಮೆಶ್ವಾಲೆ (ನಾ). ಆತ್ಮದ ಒ ಅಕ್ಮಣ್ಣುಲೆಯ ದಳ್ಳುರಿ ಹೊತ್ತಿ 
ಅತ್ಮಘೋಷ (ನಾ). ೧. ಕಾಗೆ. ೨. ಹುಂಜ. ೩. ಆತ್ಮಸ್ತುತಿ ಮಾಡಿ ; ಛನ್ಕಾ ಇರದ ಜಿಜ್ಜೆಯನೆತ್ತಿ ಬಾಳದೆ ಶೀಲದ ನೆಕ್ಕುತಿದೆ ಮಿಥ್ಳೈಯ 
ಕೊಳ್ಳುವವನು. (ಅತ್ಮ * ಭೋಜ] * | ಡೆಹಿಸುಕ ಮುಳ್ಳುತಿದೆ (ಅಗ್ನಿ. ೩೬) (ಅತ್ಮ * ಜ್ವಾಲೆ) 
ಅಶ್ಮಚರಿತೆ (ನಾ). . ಆತ್ಮಕಥೆ : ನನ್ನ ಅಕ್ಕಡಂತೆ ಕಳಂಕಪ್ರಾಯಜಾಗಿ | ಆತ್ಮತತ್ತ್ವ (ನಾ). ಆತ್ಮನ ಆಧಷಾ ಪರಮಾ ತ್ಮನ ಸ್ವರೂಪ: 
ರುವುಡೇ ನಾನು ಹಿಮ್ಮೆಟ್ಟುದ್ಧದಳ್ಕೆ ಕಾರಣ (ಬಾಳ. €). | »  ಜಿನೇಂತ್ರನಂ ಬಗೆದ ದುನಂ ಗಡಂ ಮುಗುಕ್ನು ಹಾನಿಪ ಕಣ್ಣಡರೂಕ್ಮ 


(೪ಕ್ಕ* ದಂತೆ) 
ಆತ್ಮಚರಿತ್ರೆ (ನಾ). « ಆತ್ಮಕಥೆ. (೪ಕ್ಕ* ಹಂಕ್ರ] 
ಅತ್ಮಟಿಂತೆ (ನಾ). ಆತ್ಮಧ್ಯಾನ; ಚೈತನ್ಯದ ಸ್ವರೂಪವನ್ನು ಚಿಂತಿಸು 
ವುದು: ಮಾಂಗಲಿಕ ಕರ್ಮಾಭಿಯೋಗ ಕುಲಾಂಗಣಾರತಿಯಾತ್ಮಟಿಂಕೆ 
ನರಾಂಗಣು ದೈಮುಖ್ಯವಿವು ಸಡ್ಮರ್ಮಗತಿಯೆಂದ (ಕುದ್ಕಾಳ. ೨-೨). 
[ತ್ಕ * ಟಂತೆ] 
ಆತ್ಮಚೈಶನ್ಯ (ನಾ). ಆತ್ಮರಕ್ತಿ : ಅತ್ಮಚ್ಛಕನ್ಯ ದೀವಾಲಂಬನನೆ ಸುಖ 
ಪ್ರಭೆಯ ಉನಪಿಂದಹೋ ಮೇಲ ವಿಶ್ರಯದಾಗಿಯಕ್ಳುದುಂತಾಯಾತ್ಮ 
ನಲ್ಲಿ ಸವಿಳಾರಿ ಕಾನೂ (ವೀತೈಥು. ೫-೪-೩೫). [ಅತ್ಮ ಟೈತನ್ಯ) 
ಅಶ್ಮಜ (ನಾ). ೧. ಮಗ: ಮನದೊಳ್‌ ಒರಿಮುಮು ಶ್ವಾಪನುಂ ಪಡೆದ 
ಉತ್ತರ ಬರವಿಂದೆ ( ಬಳುಪೂ. ೨-43) : ಮಲಿ ಟೇಡಾತ್ಮಣ ಸತ್ಯಳತ್ರ 
ಸಖರೊಳ್‌ (ಸೋಮೀತ. ೪೨). ೨, ತಲೆಯ ಕೂದಲು. ೩. ರೇಶಸ್ಸು; 
ಶುಕ್ಲ. ೪. ಮನ್ಮಥ. 8. ಬುದ್ಧಿ. ೬, ವೇದ: *ಕಡಂ ಕೇಶಮುಸೋಆ 
ಬುದ್ಧಿ ಏಗದುಂಗಳ್‌ ಅತ್ಮಹು ವಾಡಕಂ” (ಣತಾರ. ೪), [ಸಂ,) 
ಆತ್ಮಜನ್ಮೆ (ನಾ). * ಆತ್ಮಜ ೧: ಗಂಗಾಕ್ಮಆನ್ಮಂ ಜಯಶ್ರೀಲೋಲಂ 
ಆಮುದಗ್ನಿರಾದು ಮುನಿಯೊಳ್‌ ಕಲ್ಪಂ ಛನುರ್ವಿಡ್ಕಯೆಂ (ಲ ಪಥಾ. [ಅತ್ಮ ತೇಜ) 
೧-೩೪). (ಸಂ. ಅಶ್ಮಜನ್ಮನ್‌) | ಅತ್ಮತೇಜಸ್ಸು (ನಾ) ಎ ಆತ್ಮತೇಜ. (ಅಕ್ಕ * ತೇಳಸ್ತು) 
ಆತ್ಮಜಳೆ (ನಾ). ತನ್ನೆ ಮೂತ್ರ: ಪೊಸೆದಾಕ್ಮಅಳದೆ (೫. ರಸವೆ) | | ಅಶ್ಮೆತ್ರಯ (ನಾ). ಜೀವಾತ್ಮ, ಆಂತರಾತ್ಮ, ಪರಮಾಕ್ಮ ಎಂಬ 


ಬೇಳೆಯ ರಸಮಂ ಕಿವಿಯೊಳಗೆ ಒಟಿಗೆ... ತೂತ್‌ ಕೃರದುಹಾಗುಂ ಕ| ಮೂರು ಬಗೆಯಾದ ಆತ್ಮಗಳು: ಕೇದತ್ರಯಂಗಳ ಕೇರ್ಣೇಕಂಸಿ 


| ಕಕ್ಕೃಣೊಳ್‌ ಬಗೆ ಗಡೆಂ (೪ತಿ. ೨-೬೦). [ಅತ್ಮ * ತತ್ತ್ವ) 
ಅಶ್ಮತುಸ್ಟಿ (ನಾ). ಆತ್ಮಸಂತೋಷ, --ಶೃಶ್ರಿ: ಉದಾತ್ತವಾದ ಲಕ್ಷ್ಯ 
ವೊಂದನ್ನು ಅಸ್ವೇಷಿಸುವುರಂಂದ ಲಭಿತುವ ಅಕ್ಕತುಷ್ಟ್ರಿ ಳೇನಲ ಬಾರ್ಥಿರ 

13] ಹಂಪತ್ತನ್ನು ಪಡೆಯುವುದರಿಂದ ಹಿಕ್ಕುದ್ದರಿಟ್ಲ (ಬ್ಣಾರ. ೧). 

(ಅಕ್ಕ * ತುಪ್ಪ] 
ಅತ್ಮತೃಪ್ತಿ (ನಾ). * ಆತ್ಮತುಸ್ಟಿ : ಆತ್ಮಸಂಯಮ ಆಕ್ಮವಂಬಿಳೆ ಆತ್ಮ 
| ತೃಪ್ತಿಯ ಸಿರಿಯಲಿ ತುಂಟುಯೌವನ ಬೆಳಗಲಿ (ಜಡ ೧೨೦). 
[4ಕ್ಕೆ * ಕೃಷಿ) 

೫ ಅತ್ಮತೃಷ್ತೆ (ನಾ). ಆತ್ಮದ ಆಸೆ : ತಿಕೆದುಗಳ ಬೆಲುವಲರೆ ಬಂಡಿಡಿಡ 
| ಬಟ್ಟಿಲಂ ಹೀರ್ವನೆರ್ದೆತುಟಿಯಿಂದೆ ಕಚವಿನಂ ಶನ್ನ್ನಾತ್ಮತೃಷ್ಣೆ( ಶ್ರೀರಾಮಾ, 
| ೫-೩೧). [ಆಕ್ಮ- ಶೃಜ್ಣಿ) 

| [ಅತ್ಮಶೇಜ (ನಾ). ೧. ಆತ್ಮಪ್ರಭೆ; ಆತ್ಮದ ಜ್ಯೋತಿ : ಸಾಧನಿಸ್ಕಿರಕೆ 

| ಸಹನೆಯ ನೀ ಗದೆ ಬೆಳಣದೆ ನಿನ್ನಾಕ್ಮತೇಜ (ಇಂಟಾನ, ೨೧-೬೨), 

೫) ತಿ.ಆಶ್ಮಾಭಿಮಾನ; ಸ್ವಾಭಿಮಾನ: ಭೂರ್ವಾಶ್ರಯ, ಬಂಧುಳ್ರರು, 

ಅತ್ಮಕೇಣ, ಲೋಕದ ಪಡ್ಚುಮಚ್ಚು ಇಂತಿದ ಸುಟ್ಟು (ಘರ ೨೦-೧೬), 


(ಉೋಕೆೋವೆ. ೪-೨೪) ; “ನರೆಮೂತ್ರ ನ (ಲೋಕೋ. ೯-೨೪ ಬೀಳು), | , ಅಕ್ಮತ್ರ್ರಯಂಗಳ ಧಾತುಗೆಡಿಹಿ (ಇಖಂಡೇ. ೧೯೪-೧೪): ಅಶ್ಮತ್ರಯನನು 
[ಅಕ್ಕ * ಆಳ (ಎ ಜಲ)] | ಹೇಕ್ಕನು ಜೀಮುಕ್ಕ ಅಂಕಲಾಕ್ಮ ಕೇಕ್ಬರಮಾತ್ಮ ಜಾಫಿದ್ರ ಅತ್ಮತ್ರಯ 
ಅತ್ಮಣಾಶ (ನಾ). ಮಗ: ರುಣತ್ಮರಂ... ಸೋಮತರ್ಮಾಕ್ಮಹಾತರಂ| | (ಜ್ಞಾತ. ೪-೧೦೦). [ಅತ್ಮ » ತ್ರಯ) 

(ಸುಳುರೂ. ೨-೧೪). (ಅತ್ಮ * ತಾತ] | ಅಶ್ಮದಂಡನೆ (ನಾ). ತನ್ನನ್ನು ತಾನೆ! ದಂಡಿಸಿಕೊಳ್ಳುವುದು ; ದೇಹ 
ಅತ್ಮಜಾತೆ (ನಾ). ಮಗಳು (9). [ಸಂ. ಆತ್ಮಶಾತಾ) 15; ದಂಡನೆ: ಜ್ಞಾನಿಗಳಾದ ತಾವು ಹೀಗೆ ಇತ್ಮದಂಡನೆಯನ್ನು ಮಾಡಿಕೊಳ್ಳ 
ಆತ್ಮಜೆ (ನಾ). - ಆತ್ಮಜಾಶೆ: ಈ ಪೃಫ್ವೀನಾರಾಯಣಂಗೆ ನನ್ನ ಅತ್ಮಣೆ| ! ಬಾರದು (೩8ಟೀ. ೪, ೨೨). [ಆತ್ಮ * ದಂಡನೆ) 

ಲಕ್ಷ್ಮಿಯನ್ನು ಕೊಟ್ಟು (೫೨ತಲಾ ೪೯). (ನಂ. ಆತ್ಮಣಾ) [ಆತ್ಮದರ್ಶನ (ನಾ). ಆತ್ಮಸ್ವರೂಪದ ಸಾಕ್ಷಾಶ್ಫಾರ: ಈ ಮಹಾಸ್ಮಾತ್ಮ 


ಅತ್ಮಜ್ಞ (ನಾ). ೧. ಆತ್ಮದ ಸ್ವರೂಪವನ್ನು ತಿಳಿದವನು; ಆತ್ಮ; ಯೋಗ ಪ್ರದೀದಾತ್ಮದರ್ರ ನೋತ್ಸುಳೆಜನಂ (ರೀಕ್ಯಿದಿ. ೫-೨೦-೬೦); 
ಜ್ಞಾನಿ: ಛೀಸ್ಮ, ವಿದುರ, ಕೃಜ, ಸಂಜಯ, ಎಟ್ಟರೊ ಶಮವನ್ನೇ ರೋಂ! | ಒರ್‌ದಿನಂ ತಂ ಳಂಡ ದೈಕ್ಯಸೌಂದರೃದಿಂದಾತ್ಮದರ್ಶನಳೇರ್ದ ರಸ 
ಸುತ್ತಾರೆ. ಇದೇ ಅತ್ಮಜ್ಞರ ನಡತೆ (ನರಭಾ, ೧೧೯). ೨, ಯಹಿ; ಮುನಿ. | ೨) ಸಮೂಧಿಯ ಮಹಿಮೆಗಾಗಿ (ಶ್ರೀರಾಮಾ, ೧೯೯-೨೦೪). 


(ಶಂ. [ತ್ಮ * ದರಗ] 
ಆತ್ಮಜ್ಞತೆ (ನಾ). ಆತ್ಮದ ಸ್ವರೂಪವನ್ನು ತಿಳಿದಿರುವಿಕೆ : ಎಇತಿತ್ಯ, | ಆತ್ಮದರ್ಶನಿ (ನಾ). *ಆತ್ಮಣ್ಣಾನಿ: ಡ್ರೈತದೇನಲ್ವೈಕವೇನಾಕ್ಕೆ 
ಯೋಗಡೊಳ್‌ ಸುಖಮ ನಿಕೆ ಮಸೋದುಃಖಮುದೂಾಗಳ್ಳಿಯೊಳೆಂದಲ್ಲಿ ದರ್ಶಧಿಗೆ (ರೂಳುಕ. ೪09), [ಪಂ. ಅತ್ಮದರ್ಶನಿಸ್‌) 
ಶಿನೃತ್ತಿಯೊಳೆಸೆದರ್‌ ಸ್ಜವರಾತ್ಮಜ್ಞತೆಗೆ ನೋಲಸ್ಟೊಡದು ಭಲರು ವಲಂ | ಅತ್ಮದರ್ಶಿ (ನಾ).. ಆತ್ಮಜ್ಞ್ಞಾನಿ : ರಾಜರ್ಹಿ ಆಗಳ, ಅತ್ಮದರ್ಶಿ ಯಜ್ಞ 


(ಚಂದ್ರವು. ೨-೬೪). [ಹಂ ಅಕ್ಮಜ್ಞತಾ) ಆ] ನರ ತ್ಯಾಗಮಯಿ ಮೈತ್ರೇಯಿ... ಭಾರತೀಯರಿಗೆ ಚರಪರಿಟಕ 
ಆತ್ಮಜ್ಞಾನ (ನಾ). ಆಶ್ಮಸ್ವರೂಪದ ಅರಿವು. (ಅಕ್ಕ ೨ ಜ್ಞಾನ] | ಉಗಿದ್ದಾರೆ (ಛಾಂಡ, ೬೪). [ನೆ ಆತ್ಮದರ್ಶಿನ್‌) 


ಆತ್ಮದಾರಿ ೬೮೪ ಆತ್ಮಬೋಧ 


ಅತ್ಮದಾರಿ (ನಾ). ಆತ್ಮಸಾಕ್ಷಾತೃಾರರ ಮಾರ್ಗ: ಮಾರುತನಂತೆ | 
ಡರ ಟಿತ್ರ ವನಾತ್ಮ ದಾಂಯೆಎಳಗೆ ನಿಲಿಸಿದರೆ (ಛಂದ. ೬೯-೧೦೫). 
(ಆತ್ಮ * ದಾ] 
ಆತ್ಮದ್ರೋಹ (ನಾ). ತನಗೆ ತಾನೆ ವಂಚನೆಮಾಡಿಕೊಳ್ಳುವುದು : 
ವಿದ್ಯಾರ್ಥಿಗಳು ರಾಜಕೀಯದಲ್ಲಿ ತಲೆಹಾಕಿ ತಮ್ಮ ನಿದ್ಯಾಳ್ಯಾ ಸವನ್ನು 
ಕಡೆಗಡೆಸುವುದು ಅತ್ಮದ್ರೋಹದೇ ಸರಿ (ರೂಢಿ). [ಅತ್ಮ* pr 
ಆತ್ಮಡ್ರೋಹಿ (ನಾ). ತನಗೆ ತಾನೇ ಕೇಡು ಮೂಡಿಕೆೊಳ್ಳುವವನು.' 
(ಜೆಂ. ಆತ್ಮದ್ರೋಹಿನ್‌] 
ಅತ್ಮಧ್ಯಾನ (ನಾ). ೧. ತನ್ನ “ಸ್ವರೂಪವನ್ನು ಕುರಿತು ತಾನು 
ಚಿಂತಿಸುವುದು: ತಮ್ಮ ದಣಿ ಆತ್ಮಧ್ಯಾನೆದಲ್ಲಿ ತೊಡಗಿ ಆತ್ಮೋದ್ಭಾರ . 19 
ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದ (ಪುನರು. ೩೦೭). ೨. ಪರಮಾತ್ಮನನ್ನು: 


ಸೆಪೈಕ್ತಿಯಿಂ . . . ಆತ್ಮನೈನೇದೃಮಂ ಮಾಡಿದನಾ ಲಿಂಗಳ್ಳೆ ಶಾಕ 
I ಕ್ಕ ತಿಯೋ (uu ೧೨-೫೦೬). [ಅತ್ಮ * ಶೈವೇಡೈ) 
ಅತ್ಮ; ಪಠ (ನಾ). ಆತ್ಮದ ಸ್ವರೂಪದಲ್ಲಿ ಆಸಕ್ತನಾದವನು ; ಸ್ವಸ್ವ 
ಕೊಠವನ್ನು. ಕುರಿತು ಚಿಂತಿಸುವವನು : ಕಂಕರಛಾದರಲ್ಲಿ ತಂಕ್ರ 
ಮಿಸಿ ಧರಿಸಿ ಸಮಾಧಿಯನು ತಳೆದಾತ್ಮಪರೆನಾದೆ (ಕುವ್ಯಾಅ. ೫-2). 
[ಆತ್ಮ * ಹ) 
ಆತ್ಮಪರಾಭವ (ನಾ). ತನ್ನ ಸೋಲು ; ತನಗೆ ಉಂಟಾದ 
ಸಲಾಜಯ: ಎಂತೊ ಸೈರಿಸುವರಾತ್ಮಪರಾಭವದುಂ ಕುಲೋದೃನಂ್‌ 
(ಉಂತಿವು. ೬-೩೬). [ತ್ಮ 5 ಪರಾಧವ) 
ಆತ್ಮಪಾಲನ (ನಾ). ತನ್ನನ್ನು ತಾನು ಕಾಪಾಡಿಕೊಳ್ಳುವುದು; 
ಆತ್ಮರಕ್ಷಣೆ : ಆತ್ಮಪಾಲನಮೆಂಬುದು ಸ್ವರ್ಣ ಪ್ರಾಳಾರರೊಳನೂಕ್ಕ 


ಕುರಿತು ಚಿಂತಿಸುವುದು: ಛಾರಿಣೆಯ ದಿನಿಜರಿಗೆ ಪರಮೋದಾರೆ. | ಠೆಶೆಗೆಯ್ದುದು (ಜಾಡಂಶ. ೨೬೦). (ಆತ್ಮ * ಪಾಲನ) 
ಬುದ್ಧಿಯಳಿತ್ತ ಫಲ ಕೈಸೆ ರುವುದು ನಿಮಿಷಾರ್ಥವಾಕ್ಕಧ್ಯಾನ| ನಿಷ್ಕಂಗೆ ಅತ್ಮಪುಣ್ಯ (ನಾ). ಶಾನು ಮಾಡಿದ ಫುಣ್ಯು: ಕೂರ್ತಿಟ್ಟರಣತ್ಮವಣ್ಯರು 
(ಅದ್ಭುತ. ೧೯೫). les, * ಧ್ಯಾನ] ಎ ಕಾಫು (ಉಂತಿಪು. ೬-೧೦೬), [ಅತ್ಮ * ಪುಣ್ಯ) 


_ ಆತ್ಮನಾಥ (ನಾ). ತನ್ನ ಪ್ರಥು, ಕೆಯ, ಪತಿ: PO ಆತ್ಮಪುತ್ರಕ(ನಾ). ತನ್ನಮಗ: ಅತ್ಮಫತ್ರಕನಿದಹನಪ್ರೀತಂ ಕೋರೂಂಡ ; 


ನಾನ ಬಚ್‌ಯಂ ಮಳುಳನೊಯ್ಯೆ ಯರಸ್ವತಿಯುಂ ಸಾತಿ ಕಂಡುಕಿತಾಂಗಳಂ (ಕಾತಿದ. ೫-೩೬). [ಅತ್ಮ * ಪುತ್ರಕ) 
(೪೦೪, ೯-೬೬). [ಅತ್ಮ * ನಾಥ] : 1 ಆತ್ಮಪ್ರಜ್ಞೆ (ನಾ). ೧. ಆತ್ಮಸ್ವರೂಪದ ಅರಿವು: ಅಕೀಂದ್ರಿಯರೋರು 

ಆತ್ಮನಿಂದೆ (ನಾ). ತನ್ನನ್ನು ತಾನೆ ನಿಂದಿಸಿಕೊಳ್ಳುವುದು : ಅತ್ಮಣಂದೆ, | ದರ್ಶನಾನಂದಡೊಳ್‌' ಮುಳುಗಿಳಾತ್ಮವ್ರಜ್ಞೆ ನಿವಿ? ಕಲ್ಪಪ್ರಲಯಯೋಗಕ್ಕೆ 
ಭಯ, ಲೋಭ ಮತ್ತು ತಾಪತ್ರಯಗಳಿಂದ ಮುಕ್ತಗೊಂಡ ಅತ, (ಅಸರ. (ಶ್ರೀಕಾಮೂ, ೬೯೬-೫೦೭), ೨, ತನ್ನತನದ ಅರಿವು: ಆ ಭ್‌ 


333). [ಅಕ್ಕ * 05] 139/ ದಿಗ್ಮೇಶ ಮುಟ್ಟ ಎಂಟಿದೆಯೆ ರೂಪ ತಳೆದು (ಹೃದನ. 
ಆತ್ಮಸಿಕ್ಷೇಪ (ನಾ). ಧಗವಂತನಲ್ಲಿ ತನ್ನನ್ನು ಅರ್ಪಣೆಮಾಡುವುದು; (ಅತ್ಮ 4 ಶ್ರಕ್ಕೆ) 
ಆಸ್ಮೃಸಮರ್ಪಣೆ. [ಆತ್ಮ * ನಿಶ್ಷೇನ) ! ಅತ್ಮಪ್ರತಿಷ್ಮೆ (ನಾ). ೧. ತನ್ನ "ಗೌರವ, --ಘನತೆ: ಜಗಳಗಳು 


ಆತ್ಮಸಿರಾಕರಣೆ (ನಾ). ಶನ್ನನ್ನು ತಾನು ಕಳ ತನಕ 
ನೈಚ್ಛಾನುಸಂಧಾನ: ಅವರು ಅಯಾ ಮಠೀಯಂರಗೆ ಕಳಶ 
ಅತ್ಯುಕ್ತಿಯನ್ನು ಅಕ್ಮನಿರಾಳೆರಣೆಯನ್ನು ಉಡ್ಚರಿಸಿಬಿಡುತ್ತಿ ತ್ಮ! ಸ್ವಪ್ರತಿಷ್ಠೆ : ಅನನದು ಬಹಳ ಆತ್ಮಪ್ರತಿಷ್ಕೆ (ರೂಂ). 
(sum. xu). (ಅತ್ಮ * ನಿರಾಕರಣೆ) (ಅತ್ಮ ಪಚ] 


ಗಳಲ್ಲಿ ಸಂಘ ಜೀನಸಾಭಿಲಾನೆ, ಅತ್ಮ ಪ್ರತಿಷ್ಠೆ ಈ ಎರಡು ಪುಟ್ಟುಗುಣ 
ಪ್ಪ 
ಆತ್ಮಸಿರ್ಮಿತ (ಗು). ತಾನು ಮಾಡಿದ, ನಿರ್ಮಿಸಿದ; ಸ್ವಯಂ/ |“ ತ್ಮಪ್ರತ್ಯಯ (ನಾ). ಆತ್ಮವಿಶ್ವಾಸ: ಸಾದಾನ್ಯಸ್ಥಿತಿಯಲ್ಲಿಟ್ಲರ ಆತ್ಮ 


ಗಳೂ. ಎದ್ದು ಉಣುತ್ತವೆ (ಶಿಕ್ಷರ. ೩೫೨), ೨, ಗರ್ವ; ಆಹಂಕಾರ; 


ನಿರ್ಮಿತ: ನಿಮ್ಮಯ ಪುರದಲ0 ನೀವಾಕ್ಮನಿರ್ಮಿತ ಪಧಾನ ಪ್ರತ್ಯಯ ಮತ್ತು ಪ್ರೇಟ್ಸಾನರ್ತನೆ ಕುಡಿದು ಅಮಲೇರಿದಾಗ ಲೋದಿ 
(ಕುವಿತ್ಯಿಳ, ೧೩-೨೬). [ಆತ್ಮ * ನರ್ಮಿತ]' ಖಿ (ಪುನರು. ೧). [ಅತ್ಮ * ಪ್ರಕ್ಕಯ) 
ಆತ್ಮನಿರ್ವಾಣ (ನಾ). ಜೀವಾತ್ಮನ ಮೋಕ್ಷ: ಮೈಯ್ಯ ನಿರ್ನಾಣ | ಆತ್ಮಪ್ರಭೆ (ನಾ). ಆತ್ಮದ ಪ್ರಕಾಶ: ಈ ಆಕ್ಮಲ್ರಭೆಯೆಂಬ ಜ್ಞಾನಕ್ಕೆ 


ಮೊಳ್ಳುದು ದೇಹಾರ್ದಾಣ ಮೆಯ್ಕೊಳಗಿರ್ದ ಹಂಸನನು ಮೆಯ್ಕೆಂಟ i ಆದಕ್ಕೆ ಹ್ಲ್ಯಾನಾವರಣಕರ್ಮುದೆಂದು ಹೆಸರು (ಓದತಾ, 

ಕೊಡಓಂದ ಟೇರ್ಮಾಡಿ ನೋಳ್ಪುದೆ ಮೈಯ್ಕಿ ಬ್ಲದಾತ್ಮನಿರ್ಬಾಣಾ, 0೬). [ಆತ್ಮ ಪ್ರಿ) 
(ಳರಡ. ೬೯-೬೨). (ಆತ್ಮ * ನಿರ್ವಾಣ) | |ಅತ್ಮಪ್ರವಾದ (ನಾ). [ಜೈನ] ಶೈನಶಾಸ್ತ್ರಗಳ 'ಪೂರ್ವ' ಎಂಬ ಹದಿ 
ಆತ್ಮನಿನಾಸೆ (ನಾ). ತನ್ನ ವಾಸಸ್ಥಾನ: ಆಕ್ಮನಿವಾಸಮಪ್ಪ ಹೇರು; ನಾಲ್ಕು ವಿಭಾಗಗಳಲ್ಲಿ ಒಂದು. ನ ಇದರಲ್ಲಿ ಆತ್ಮವನ್ನು ಕುರಕ 
ಕೂಟಾಡಲಕ್ಕೆ ಫೋಗುತ್ತಿರ್ದವಳ್‌ (ಉದಂಘಾ. ೭೯೪). (| ವಿಸ್ತಾರವಾದ ವಿವೇಚನೆಯನ್ನು ಮಾಡಲಾಗಿದೆ: ಈ ಪೂರ್ವಗಳು 
(ಅತ್ಮ * ನಿವಾಸ) ಜೈನಕಾಸ್ತ್ರಗಳ ವಿಭಾಗಗಳಾಗಿದೆ. ೧ ಉತಿತ್ತಿದನಫೊರ್ವ ...೮ ಆತ್ಮ 


ಅತ್ಮನಿವೇದನ (ನಾ). (ಭೆಗವೇತನಲ್ಲಿ) ತನ್ನನ್ನು ತಾನು ಅರ್ಪಿಸಿ! ಪ್ರವಾದ (ಆತ್ಮದ ಪೂರ್ಣಕಲ್ಪನೆ) (ಜೈನರ. ೪೯೯). (ಆತ್ಮ * ಪ್ರವರ) 
ಕೊಳ್ಳುವುದು; ಆತ್ಮಾರ್ಪಣೆ: “ಶ್ರವಣಂ, *ೀರ್ತನಂ, ಗ! | ಆತ್ಮಪ್ರಶಂಸೆ (ನಾ). ತನ್ನನ್ನು ತಾನೆ ಹೊಗಳಿಕೊಳ್ಳುವುದು ; ಅತ್ಮ 
ಸ್ಮರಣಂ, ಬಾದನೀವನಂ. ಅರ್ಚೆನಂ, ನಂದನಂ, ದಾಸ್ಕಂ, ಸಖ್ಶಂ, ಅತ್ಮ ಸ್ತುತಿ: ಆತ್ಮಪ್ರಕಂಸೆ ಸಜ್ಜನರ ಲಕ್ಷಣವಲ್ಲ (ರೂ). [ಅತ್ಮ ಶ್ರಕಂಸಿ) 


ನಿನೇದನಂ ” ಎಂಬ € ವಿಧ ಭಕ್ತಿಯಿಂದ ಜರಮೂತ್ಮನನ್ನು pds ಆತ್ಮಬಲ (ನಾ). ೧. ಆಶ್ಮನ ಶಕ್ತಿ. ೨. ತನ್ನ ಶಕ್ತಿ: ಕೈವಬಲಬ್ಲುರ , 


(ಹಸಾರ. ೨೧೧೩೧ ಓಳು), (ಅತ್ಮ * ನಿವೇದನ) ಮೇರೆ ಅತ್ಮಬಲನೇನೂ ಸಾಗದು (ರೂಂ). ೩. ತನ್ನ ಸೈನ್ಯ: ಭೀತ 


ತ್ಕ 


ಆತ್ಮನೇಪದ (ನಾ). [ನ್ಯಾಕ] ಕ್ರಿಯೆಯ ಫಲ ಕರ್ತೃವಿಗೇ ಎಂಬು ಪರಿಗ್ರಹಂ ಕೃ! ಕೈಪಗನಾತ್ಮ ಬಲವೃ ಸನಾತಿವಿಹ್ವ ಲಂ (ನಂಚೆಕಂ. ೨೨೨೧). ತ್ಯ 


ದನ್ನು ತಿಳಿಸುವುದಕ್ಕಾಗಿ ಬರುವ ಪ್ರ ಪ್ರತ್ಯಯ; ಸಂಸ್ಕೃತದ ಅಖ್ಯಾತ! | (ಅತ್ಮ * ಬಂ) 

ಪ್ರತ್ಯಯಗಳಲ್ಲಿರುವ ಎರಡು ವರ್ಗಗಳಲ್ಲೊಂದು. (ಸಂ.) | | ಅತ್ಮಬೋಧ (ನಾ). » ಆತ್ಮದ್ದಾನ : ಅನಣಂಬಾಸ್ಮಿಕರಾತ್ಮಳೋ 
ಅತ್ಮನೈನೇದ್ಯ (ನಾ). * ಆತ್ಮನಿವೇದನ : ಕರ್ಮಫಲದ ಕೊಡಿ ಕೂಡಲ ಷ್ಟ ಕುಪಕರ್‌ ಸಾಮಾಖ್ಮನೂತ್ರೇಷ್ಟರುಂ ನೃನರೊಳ್‌ ಮೂನ ಕಕ 

ಸಂಗಮ ದೇವಂಗೆ ಅತ್ಮನೈವೇದ್ಯವ ಮಾಡಿದವನೆ ಧನ್ಯ (ಬನನ. ೩೬೬); (ಸೋಮೇಶ. we). (ಕನ್ನ + 'ಕೋಧ) 


ಆತ್ಮಧವ ೬೦೫ ಅತ್ಮವಿದ್ಯ 


ಆಶ್ಮಧನ (ನಾ). ೧. ಮಗ: ಆ ಬತ್ತೆಗಂಗೆ. - ತುಗ್ಗಮುಬ್ಬಹಳಾಟಮು | (ಅತ್ಮರತಿ (ನಾ). ೧. ಆತ್ಮದ್ವರೂಪ ಚಿಂತನೆಯಲ್ಲಿ ಪ್ರೀತಿ, ಆಸಕ್ತಿ: 


ವಿಧ (೮)ಶ್ಷಣ ಪ್ರವೀಣ ಕೃವಾಣಂ ಆತ್ಮ ಭವಂ (ತಳಾ, ೧೩೦, ೩೧); ; | ಈ ಭಾದರಪಾಯನಧ್ರ ಲೇಪವನ್ನು ಆಕ್ರದಂತೆ ಅಭಿಸರಣಮೂಡಬೆೇಳಾದರೆ 
ಜಗದ ನರೂಧಿಗೊಡೆ ಯನಾತ್ಮಛದನೆನಸ ಮುಟ್ಟಿಗೆಯ ಸುಂಕದ ಲಾಗ: | ಅತ್ಮರತಿಯ ಅನಿರುದ್ಧ ವಿದ್ಮುತ್‌ ಪ್ರವಾಹವೇ ಬೇಳು (ವಿಜಾರೂ. 6೩), 
ವಿಯ್ದಿಯ್ತೆ ಮಗನೇ (ಇಡಳಾ. ೧೨-೩೨). ೨. ತನ್ನ ಕ್ಲ ಜನ್ಮವರಂದರೆ : ! | ೨. ತನ್ನಲ್ಲಿ ಶಾನು ಸಂತೋಷಗೊಳ್ಳುವುದು. ೩. ಆತ್ಮಛ್ಯಾನದಲ್ಲಿ 
ಅಂಬರೇಡರೆ ಫ್ರಶ್ರರ್‌ ಬೆಸಗೊಂಡರಾತ್ಮಭನದುಂ ಧರ್ಮಕ್ರೆದಾಸಂತರೊ! 3! ಸೆಂಕೋಶಪಗೊಳ್ಳುವವನು. [ಆತ್ಮ * 63) 
(ತಿದ. ೯-೫೦). (ಅತ್ಮ ಭರ) , |ಅಶ್ಮರಾಗ (ನಾ). ಮನಸ್ಸಿನ ಅನುರಾಗ ಆಥವಾ ಪ್ರೀತಿ: ದೊ 
ಆತ್ಮಭನೆ (ನಾ). ಮಗಳು: ಸಿಂಹಳಂ . . . ಅಕ್ಕ ಗೈಫರೆಯೆತಿಸುದ; ) ತ್ತು ಕಂಪನಕೃತ ಕಂಠೇಶ್ವನಮುಮಾನ್ಯವಿಕಾಸಮುಮಾಕ್ಮರಾಗದುಂ 
ಶೆಟ್ಮಣೆಯಂ ನೈಪಳುಳದೂಡಾಮಣಿ ಯು ದ ಜಂಗಿ ಮೆದುನೆಯಂ (ಉಳ, ೨೧೩೪). [ಅತ್ಮ ಉಗ) 
ಮಾಡಿದರ (ಊ ೬ 8೬. ೬-೯೯) ಇನ್ನುಳಿದ ಗೃದಸ್ಥರಾತ್ಮ ಧವೆಯಂ, | ಅತ್ಮರೂಪ (ನಾ). ಜೀವದ ಸ್ವರೂಪ; ಚೇತನದ ನೈಜಸ್ವಧಾವ: 
ಕಳುಧುಕ್ತ್ರಳಟಿಂಕಳಲ್ವರೋ ಗ ೫೨-೪೪). 110) ಮನಸ್ತತ್ನದಲ್ಲಿ ಅತ್ಮರೂಪನನ್ನೂ ಅಪಂಳಾರತಕ್ವದಲ್ಲಿ ಆಂಕಉಕ್ಕರೂಪ 
ಸೆಂ. ಅತ್ಮಛವಾ) 1 | ನನ್ನೂ. _ ಬೆಂತಿಸಲೇಕು (ಹಕಾರ, ೬೨೨೬ Ud). (ಅತ್ಮ * ರೂಪ) 
ಅತ್ಮಛಾವಿ (ಗು). ಈಸು ಉಂಟಾಗತಕ್ಕ: ವೀರ್ಯ, | ಆತ್ಮಲಾಛ (ನಾ). ಆತ್ಮಡ್ಡಾನದಿಂದಾಗುವ ಮೇಲ್ಮೆ; ಆತ್ಮಸ್ವರೂಪ 
ಮನಂಕದೀರ್ಯನುಬದಪ್ರಕಿದುಂ ಸುಖಮಾತ್ಮಛಾನಿ ಗಾಂಭೀರ್ಯ | ನಿಶ್ಚಯದಿಂದಲೂ, ಅನುಸಂಧಾನದಿಂದಲೂ ಉಂಟಾಗುವ 
ಮನೂನುಪಂ ನಿನಗೆ ದೇವರ ದೇವ (ಉಡಿ. ನಂ-೧). 1 ಲಾಭ: ತುಪೃಣಾವನನೇ ನತೇಂದ್ರಮ ಕುಷ್ಫದಾದದತೇ ಸುರೇಂದ್ರನು 
(ಸಂ. ಅಕ್ಮಭಾವಿನ್‌) 13] ಕುತ್ಪನಾದನನೇ ಚತುಮು೯ಖನಾಕ್ಮಲಾಭದಲಿ ಕುಷೃನಾದನನೇ 
ಆಕ್ಮೆಧೊ (ನಾ). ೧. ಬ್ರಹ್ಮ. ೨. ವಿಷ್ಣು: “ಅರವಂದನಾಧಂ . , ಅಕ್ಕ ಮಹೇಶ್ವರ (ಕಾಗ 3-೧-೬). [ಅತ್ಮ * ರಾಧ) 
ಛೂನಾಮ ಗೋವಿಂಪನಕ್ಕು *(ಮೂಗಳ. ೬-೧೬). ೩. ಮನ್ಮಥ : “ಮಸ ಆತ್ಮವಂಚಕ (ನಾ). ತನಗೆ ತಾನೆ ವಂಚನೆಮಾಡಿಕೊಳ್ಳುವವನು ; 
ಸಿಜಂ,..ಅತ್ಮಧೂ ನಂದೇನು. .. ಮವನನಕ್ಕುಂ * (ಮೂಗ. ೭-೨3). ಆತ್ಮದ್ರೋಹಿ : ಆತ್ಮನಂತು ಪೇಚಾತ್ಮವಂಹಳೆರ್‌ ಬೆಆರೊಳರೆೇ 
(೫9.) (ಅತಿ. ೨-೬೫), (ಅಕ್ಕ ವಂಚಳೆ) 
ಅತ್ಮಮಲ (ನಾ). ಆತ್ಮದ ದೋಷ : ಅವಂಸಿತೆನ್ನಾಕ್ಮಮಲಪೂಳಾನಳಿ |9| ಆತ್ಮವಂಚನೆ (ನಾ). * ಆತ್ಮದ್ರೋಹ: ಈಗ ನನ್ನ ಕಿಜಸ್ಕಿ ತಿಯನ್ನು 
ಯನೆಬ್ಬಂ ತೊಳೆದು ಕಳೆದೋವಿದಿರಿ (ಬಸರ. ೫-೬೬). [ಆತ್ಮ * ಮಲ್ಕ) | ತೇಗೆ ತಸಲಿ, ಹೇಗೆ ಆತ್ಮದಂಡನೆಯನ್ನು ಮಾಡಲಿ (ತಾಳು ಆತ. 


ಆತ್ಮ ಯೋಗ (ನಾ). ಸರಮಾಕ್ಮನೆ ಧ್ಯಾನಕ್ಕೋಪ್ಳರೆ * ಹಾರುವ ೩). [ಅತ್ಮ * ವಂಚನೆ) 
ಬಿತ್ರೈಕಾಗ್ರತೆ, —ಶಲ್ಲೀನಕೆ : ಉಂಡು ಕೇಗುವರಂಕೆ ಜಾಸಾತ್ಮ| | ಆತ್ಮವಂಶ (ನಾ). ಮನಸ್ಸನ್ನು ವಕದಲ್ಲಿಟ್ಟುಕೊಳ್ಳುವವನು ; 


ಯೊೋಗದೊಳುಂಡ ಸವಿಯ ಳೃತಿದೂಳ್ಳಾ ಕಂಡುವ ಕೋಣುದಂತೊಳಗೆ ಶುದ್ಧವಾದ ಮನಸ್ಸುಳ್ಳವನು : ಪ್ರಾಸ್ಮರೂ ಶೂರರೂ ಉತ್ಸಾಹಿಗಳೂ 

ತನ್ನಾತ್ಮನ ಕಂಡುದನುಸುರಿ ಕೋಟುನನು (ಭಂಡ. ೩೯-೬೪). ಬ] ಅತ್ಮವಂತಕೊ ಅದ ಬಾಂಡದರೊಡನೆ ಸಂಧಿಮಾಡಿಕೊ (ದಡಛಾ. ೨೫೪). 
(ಅಕ್ಕ * ಯೋಗ) (ಸೂ. ಆತ್ಮನ) 

ಆತ್ಮಯೋಗಿ (ನಾ). ಆತ್ಮಯೋಗವನ್ನು ಬಲ್ಲವನು: ಳು] | ಆತ್ಮವಲ್ಲಧ (ನಾ). ತನ್ನೆ ಗಂಡ ಅಥವಾ ಪ್ರಧು: ಅಕ್ಮರ್ಲಛಾಂತಂತೆ 


ಕೊಲಗಿಶಕೊಂಭತ್ತು ಕರ್ಮವನಾಗ (ಭಂದ. ೬೨-೨೪). ವಕು ನೇದೆಯೆಸಗುವ ಸತಿಯರ ವೃತ್ತನ ಬಿಕ್ತರಿಸುವೆರು (ಹರಟ. 
(ಸೆಂ, ಆಕ್ಮಲೋಗಿಸ್‌) ೨9] ಇ). [ಅಕ್ಕ ನಬಳ) 
ಆತ್ಮರಕ್ಷಳೆ (ನಾ). (ಜೈನ] ಸ್ವರ್ಗದಲ್ಲಿ ಹುಟ್ಟಿದ ಜೀವಕ್ಕೆ ಅಂಗ] | ಆತ್ಮವಸ್ತು (ನಾ). ೧. ತನ್ನೆಪಸ್ತು. ೨. ಜೀವಕತ್ತ್ವ: ಅಕ್ಕದ್ತು 
ರಶ್ಷಕರಾಗಿರುವ ದೇವತೆಗಳು : ದುತ್ತಮನಲ್ಪಳಲ್ಬಾಮರರುಂ ಇಂದ್ರ ಗೇಗೆ "ಹನ, ಹ್ಞ್ಯಾತೃತ್ವ, ಭೆರ್ಕ್ಯೃತ್ವ, ಭೋಕ್ತೃಕ್ವ ಬೊಡಲಾಡ 
ಪ್ರತಿೀೀಂವ್ರ ಸಾದೂಢಿಕತ್ರಯಶ್ರಿಂಕವಾರಿಸವಾಕ್ಮರಸ್ಷಳ ಲೋಕಪಾಲ ವೈನಪಾರಗಳಿರುದ್ರದು (ಓದತಾ, 3೬೯). [೪ಕ್ಕೆ ಇ ಸ್ತು] 
ಕಿಲ್ಫಿಷಾಛಿಯೋಗ್ಯಲಛೇದದಿಂ ನವವಿಧನುಳ್ಳುಂ (೫989. ೧೨-೬ ಪ). [ಅತ್ಮನಿಕಾಸ (ನಾ). ಆತ್ಮದ ಏಳಿಗೆ, --ಬೆಳವಣಿಗೆ: ಈ ಸ್ನ್ಛರೇಶ 
[ಅತ್ಮ * 5೫9) | ಅಕ್ಮಸಂಯಮಳಕ್ಳೆ ಎನ್ಟು ಸಾಧಕವೋ ಅತ್ಮ ವಿಳಾಸಳ್ಸೂ ಅಶ್ಟೇ ಸಾಧಕ 
ಆತ್ಮರಕ್ಷಣೆ (ನಾ). ತನ್ನನ್ನು ಕಾಪಾಡಿಕೊಳ್ಳುವುದು ; ಭಡ. (ಜಳ್ಳಾಂ. 69). [ಅತ್ಮ 3 ವಿಳಾಸ) 


ಹಾಜ್‌ದರೆ ಕನ್ನಡ ಇಣ್ಬ ತೆಂದಿ ಧಿರ್ಮಲನಾಕ್ಮಯೋಗಿ ಕ್‌ | ಯಶಿನ್ನನಣ್ಗ ಬೆಸಗೊಳ್ಳುದೆ (ಉ ಛಂ ಈ. ೩೮) ; ಅತ್ಮದಲ್ಬಭನ ಚಕ್ರ 


ಉಂಟಾಗಬಹುದಾದ ಅಪಾಯವನ್ನು ತಬ್ಬಿಸಿಕೊಳ್ಳುವುದು : ಅಕ್ಕ' | ಅತ್ಮವಿಚ್ಞಾನ (ನಾ). ಆತ್ಮವನ್ನು ತಿಳಿಯುವುದು: ಸಟ್ಲಳೊಲುಮೆ 
ರಶ್ತಣೆಗಿಂತ ಧರ್ಮರಕ್ಷಣೆ ಪ್ರಿಯವಾಯಿತು (ಭಾರದ. ೩೪೪) ; ಆತ್ಮ | | ಗಾಗಿ ಸಖಸ ಖಿ ದೂತಿಯರೆಬ್ಬರೆ ಮನ್ನಿನನಂಕೆ ಸಬ್ದಲಿಗಕ್ಕವಿದ್ದಾನಾರ್ಥ 
ಗಾಗಿ ನಾನಿಲ್ಲಿ ಬಂದು ವಿತ್ರಮಿಸುಶ್ತಿದ್ದೆ (ಮುಳ, ಅ), | | ಗಿ ನಮ್ಮೆ ಬ್ಲರೆ ಮನ್ಮಿಪೆಯಲ್ಲಿ (ಛಂದ. ೨-೪೫). (ಅತ್ಮ * ವಿಶ್ವಾನ] 

ಆತ್ಮ * ರಕ್ಷಣೆ) |*| ಅತ್ಯವಿದ (ನಾ). * ಆಶ್ಮಣ್ಣಾನಿ: ವ್ಯಾಸಮುನಿಪತಿ ಕುಕ ಮುನಿಗೆ 


ಅತ್ಮರಕ್ಷೆ (ನಾ). * ಆತ್ಮರಕ್ಷಣೆ. "ಅತ್ಮರಕ್ಷೆಗೆಯ್‌ ' ನರಾ. 
(ಳಕ್ಕ* ರಕ್ತ) 
ಆತ್ಮರಕ್ಷೆಗೆಯ್‌ (ಕ್ರಿ). ತನ್ನನ್ನು ಕಾಪಾಡಿಕೊ; ಆತ್ಮಸಂರಕ್ಷಣೆ 
ಯನ್ನು ಮಾಡಿಕೊ: ಅತ್ಮವಾಲನಯೆಂಬುದು ಶ್ವರ್ಗಪ್ರಾಳಾರಣೊಳ 
ಮೂುತ್ಮರಕ್ಷೆಗೆಯ್ವುದು (ಉದರ. ೨೩೪). 43. 
([ತ್ಮರಕ್ಷೆ* ಗೆಯ್‌ (೮ ಕೆಯ್‌,)) 


(| ಹಂತೋಷರಿಂದಲಿ ತತ್ತ್ವಬೋಧೆಯ ಲೇಜಿನಲು ವಿಸ್ತರಿಸಿ ಬೀಳಿದನಾತ್ಮ 
| ವಿಠಕೊಲಿಯೆ (ಅನ್ಕುತ. ೧ ೩4). (ಸಂ. ಅತ್ಮವಿಲ್‌) 

| ಅತ್ಮವಿದ್ಧ (ನಾ). ತನ್ನ ಕೂದವನ್ನು ತಾನೇ ಚಿತ್ರಿಸುವುದು: ರಸಟಕ್ರ, 
ಧೂಳೀಟಿಕ್ರದೋಟೆಯುವುಂ ಶ್ರುತಿನಿದ್ಧಮಾತ್ಮವಿದ್ದಂ ಪರವಿದೃಮಿಂಟ 
ವಿದ್ಯಪದೃ್ಧತಿಯುಮಂ ಆಕ್ಟಾರಸರೀಖಾರುದ್ಧಿಯುದುಂ (ಮುಲಕ. 
೫-೪೨), [ಆತ್ಮ - ವಿದ್ಯ) 


ಆತ್ಮವಿದ್ಯೆ ೬೦೬ ಆತ್ಮಸುಖಿ 


ಆತ್ಮವಿದ್ಯೆ (ನಾ). ವೇದಾಂತ ಶಾಸ್ತ್ರ; ಆತ್ಮಸ್ವರೂಪವನ್ನು ತಿಳಿಸುವ! 
ವಿದ್ಯೆ: ಅಸುಭಾವನೆಂಬುದು ಆತ್ಮದಿದ್ಕೆ (ದಚನಂ. ೪-೪); ಅದುನಿಮಿತ್ತೆ | 
ದಲಾತ್ಮವಿದ್ಯಾಹೃದಯವಾದೀ ಗ್ರಂಥವನು ಹೇಳಿದೆನು (ಅಮ್ಮ ಕ. ೧-೧೬); | 
ಈಗ ದೇದಾಂತಟೆಂಬ ಉಪನಿಷತ್ತುಗಳಿಗೆ ಆತ್ಮವಿದೈಯೆಂದು ಪ್ರಸಿ ಇ! 


ಹರಿಯಲಿ ತುಂಬುಂಯೌದನೆ ಬೆಳಗಲಿ (೦೫ದ. ೧೫-೬); ಅನರಿಗೆ ಟ್ರಿ 
ಸಾಮರ್ಥ್ಯಗಳನ್ನೂ ಆತ್ಮಸಂಯನಮನನ್ನೂ ಕೊಡಬೇಕಾಗಿದೆ (16೩ 
39). [ಅತ್ಮ * ಸಂಯಮು) 


| 
1 
ಆತ್ಮಸಂವರಣ (ನಾ). ತನ್ನನ್ನು ತಾನೇ ಮರಿಸಿಕೊಳ್ಳುವುದು : ಕೊರ 


(ಹಿಂಡ. ೧೧೨). (ಅತ್ಮ ಏರೈ) ; 3; ಬಿಂದ ಕಡೆಯವರೆಗೂ ಅವನು ಅತ್ಮಸಂದರಣ ಪೂರ್ವಕವಾಗಿ ಯುತ್ತಿಯ 
ಅತ್ಮವಿಲಾಸ (ನಾ). ತನ್ನ ಲೀಲೆ ಅಥವಾ ವೈಭವ: ಭವದಾನನಕ್ಕೆ | : ಸುನಿರ್ದಿಷ್ಟ ಪಥವನ್ನು ಹಿಡಿದು ಹೋಗಿದ್ದಾನೆ (ಬಂಕಿಮ. ೨೪ ಮುಟ್ಟ). 
ಸೋಲ್ತಾತ್ಮವಿಲಾಸಮನುಟಾದ ತೆಜದೆ ರುಚಿಗೆಟ್ಟು.  ಉಡುರನುಡುಪೆ! ಸ [ಆತ್ಮ * ಸಂದರಣ) 
ನಾದೆಂತಾದೆಂ (23%. ೫-೦೦). (ಅತ್ಮ * ಏಳಾಸ] 1 | ಆತ್ಮಸಂಸ್ಕಾರ (ನಾ). ಮನಸ್ಸಿನ ಸಂಸ್ಕಾರ, ವಿಕಾಸ: ಕನ್ನಕಚೆ 
ಅತ್ಮವಿಶ್ವಾಸ (ನಾ). ತನ್ನಲ್ಲಿ ತನಗೆ ನಂಬಕೆ; ತನ್ನಬಗ್ಗೆ ಭರವಸೆ: ' ಓದಿ ಕನ್ನಡವನೆ ಬರೆದಾತ್ಮಸಂಸ್ಕ್ರಾರನ ಪಡೆದೆ (ಇ:ಚಾನ. ೭೯-3). 
ಇರುವುದು: ಅವನಿಗೂ ಆ ವಿಷಯದಲ್ಲಿ ಆತ್ಮನಿಕ್ಟಾಸವಿತ್ತು (ಭಿನರು.; ' [ತ್ನ + ಸಂಸ 6) 
೬೩೬). [ಆತ್ಮ * ವಿಶ್ವಾಸ] | ಆತ್ಮಸಮರ್ಥನ (ನಾ). ತಾನು ಮಾಡಿದುದು ಸರ ಎಂದು ಸಮರ್ಥ 
ಆತ್ಮನೀರ (ನಾ). ಆತ್ಮಸ್ವರೂಪನನ್ನು ತಿಳಿದ ಕೂರ; ಆತ್ಮಜ್ಞಾನಿ: ಸುವುದು : ಅನೇಕರು ಇಂತಹ ಸಂದರ್ಭಗಳಲ್ಲಿ ಅತ್ಮಸಮರ್ಥನರೂಡಿ 
ಸಾಕ್ರೆಟೀನ ಆತ್ಮವೀರ ಕುಡಿದನಲ್ಲ ವಿಷದೆ ನೀರ (ಸೂರ್ಯಶಾ. ೧೦-೧೪). ಕೊಳ್ಳುವುದನ್ನು ನಾನು... ನೋಡಿರುನೆಸು (ಬೆಸ್ನಟೇ. ೧೪). 
[ಆತ್ಮ * ವೀರ) [ಅತ್ಮ * ಸಮರ್ಥನೆ) 
ಆತ್ಮಶುದ್ಧಿ (ನಾ). ೧. ಮನಸ್ಸಿನ ನೈರ್ಮಲ್ಯ; ಅಂತಶೃದ್ಧಿ : |೨| ಆತ್ಮಸಮರ್ಪಣ (ನಾ). ತನ್ನನ್ನು ತಾನು ಅರ್ಥಿಸುವುದು : ಇಂ 
ಅಘೋರ ತಪದ ಮಾಡಿದೊಡೇನು? ಅಂತರೆಂಗೆ ಆತ್ಮಶುದ್ಧಿ ಯಿಬ್ಲದವರ | ನ ಬಗೆಯನ್ನು ನಾನು ಎಲ್ಲಿಯೂ ನೋಡಿಲ್ಲ ಎಂದು 


ಗೆಂತು ನಂಬುವನಯಸ್ಮ ಕೂಡಲಸಂಗಮದೇವ (ಬನದ. ೧೧೬) ; ನೆಕ್ಸು | ೬೬ ಅಭಿಕ್ಞನಂತೆ ಮಾತನಾಡಿದನು (ಬೆಸ್ನಬೇ. ೧೫೯). 

ಶೋವನ ಜೀವನದಲ್ಲಿ 'ಓನೇಕೇಕೆ ಆತ್ಮರುದ್ಧಿಯ ಕಾರ್ಯ ನಡೆದಿತ್ತು | | [ಅತ್ಮ * ಸಮರ್ಪಣ] 

(464. ೬. ೨. ಐದು ಬಗೆಯ ಶುದ್ಧಿಗಳಲ್ಲಿ ಒಂದು; ತನ್ನನ್ನು | ಆತ್ಮಸಾಕ್ಷಾತ್ಕಾರ (ನಾ). 'ಆತ್ಮವನ್ನು ಸಾಶ್ಷಾತೃರಿಸಿಕೊಳ್ಳುವುರು: 

ಶುಚಿಗೊಳಿಸಿಕೊಳ್ಳುವುದು: ಅಕ್ಮಕುದ್ಧಿ, ದ್ರದ್ಮಕುದ್ಧಿ, ಅಂಗರುದ್ಧಿ, |29) ಜೀವನೋದ್ಹೇರ ತಾನಾತ್ಮಸಾಳ್ಪಾತ್ಯಾರ (೪ನಿಳೇ. ೫೬-೫)ಧಾಳವುಗಳದ 

ಮಂತ್ರಕುದ್ಧಿ ಗಳೆಂಬ ಪಂಡರುದ್ಧಿಗಳ್‌ (ವಿವೇಕ. ೧೦೩). (ಅತ್ಮ ಕುದ್ಧಿ ದ) ಜ್ಞಾನನಿಕಾಸವೇರ್ವಟ್ಟು ಅತ್ಮೆಸಾಕ್ಷಾತ್ಕಾರೆ ಪಡೆಯುತ್ತಾನೆ (ಭಾ6ರ. 
ಆತ್ಮ ಕೈ ಕೋಧನೆ (ನಾ). ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳುವುದು: ಆ ಬಾ). (ಅತ್ಮ* ಹಾ! ಕ್ಪಾತ್ಯರ) 

ವೃಳೆ ಇನ್ನೂ ಉಳಿದಿರಬಹುಡೆ ಎಂದವನು ಅತ್ಮಕೋಧಕೆ ಮಾಡಿ | ಆತ್ಮಸಾಕ್ಷಿ (ನಾ). es ಪ್ರೇರಣೆ; ಮನಸ್ಸಾಕ್ಷಿ: ಘರೋಟ 


ಕೊಂಡನು (ತರು. ೨೯೮). (ಆತ್ಮ * ಕೋಧನೆ] ಆತ್ಮಸಾಕ್ಷಿಯಾಗಿ ತನ್ನ ನಾತ್ರದನ್ನು ನಟಿಹಿದ್ಮೆನು (ಪುನರು. ೧೪೭), 
ಆತ್ಮಕ್ರಾದ್ಧ (ನಾ). ಶಾನೇ ಶನಗೋಸ್ಫರ ಮಾಡಿಕೊಳ್ಳುವ ಶ್ರಾದ್ಧ : | [ಅತ್ಮ * ಸಾಕಿ) 

ನಾನು ಸಂನ್ಮಾಸವನ್ನು ಸ್ವೀಕರಿಸಿದರೆ ಅತ್ಮತ್ರಾದ್ಧ ವನ್ನು ಮಾಡಿಕೊಂಡು | ಆತ್ಮಸಾಧಳ (ನಾ). ಅತ್ಮಸಾಕ್ಷಾತ್ಥಾರ ಕ್ಕಾಗಿ ಸಾಧನೆಮಾಠು 

ಎಟ್ಲ ಸಂಬಂಧವನ್ನೂ ೊರೆಯಬೇಕಾಗುತ್ತ ದೆ (ತೊಪಕ್ಷಿ. ೨೩೨). I ವವನು: ಇವುಗಳಲ್ಲಿ ತೊಳಗಿ ಬೆಳಗುತ್ತಿರುವುದು ಶಿವವ ಸೋಣ 

(ಅತ್ಮ *ಶ್ರಾ ತ್ಮ] [ ವನ್ನೇರಿ ಹೊರಟ ಅತ್ಮಸಾಧಳರ ಮಿಂಟಿನ ಜಿಜ್ಮೆಗಳ ಗುರುತು (6k. 

ಆತ್ಮಕ್ಲಾಘನೆ (ನಾ). « ಆಕ್ಮಸ್ತುತಿ: ಇಲ್ಲಿಯತನಕ ಸೆಕ್ಸುದೋವ್‌ | ೪೪). [ಆತ್ಮ * ಸಾಧಳ) 

ಕನ್ನ 'ಮರುಕವನ್ನು ತಾನೆ ಮೆಟ್ಟಿಕೊಂಡು, ಅತ್ಮಶ್ಲಾಭನೆಯ 'ಸಾಭ್ರಮ | 159| ಆತ್ಮಸಾಧನೆ (ನಾ). ಆತ್ಮಸಾಕ್ಷಾತ್ಕಾರಕ್ಕಾಗಿ ಮಾಡುವ ಪ್ರಯತ್ನ 

ದಿಂದ ಸಂತೃಪ್ತನಾಗಿದ್ದೆನು (ase. ತಿ೧೪). (ಅತ್ಮ * ಶ್ಲಾಘನೆ) | [ಅತ್ಮ * ಸಾಧಕಿ) 


ಆತ್ಮಸಂಗ (ನಾ). ಪರಮಾತ್ಮನ ಕೂಟ: ಅಂತರಂಗ ಬಹಿರಂಗ | ಆತ್ಮಸಿದ್ಧಿ (ನಾ). ಆತ್ಮನನ್ನು ಕುರಿತು ಪಡೆಯುವ ಸಿದ್ಧಿ: ಮುಕ್ಕ 
ಅತ್ಮಸಂಗ ಒಂದೇ ಆಯ್ಕ (ಬಸವ. ೯೫9). (ಅತ್ಮ 4 ಸಂಗ) ಕಟ್ಟಿದ ಕರ್ಮ ಸೋರುತಿಹುದು ನಿಡ್ಚಲಿನ್ನು ಬಬ್ಸುದನು ತಡೆದರೆ ತನ್ನಾಕ್ಕ 
ಅತ್ಮಸಂಗತ್ಯ (ನಾ). *ಆಶ್ಮಸಂಗ: ಅತ್ಯಾಸಸ್ನಛವೃರಿಗಬ್ಲರಾತ್ಮ ಸಿದ್ಧಿ ತನಗೆ ಸಾಧ್ಯವಯದಾದ ಬಿನ್ನಾಣವೆಲೆ ರವಿಕೀರ್ತಿ (ಭರದ. ೬9-4೪). 
ಸಂಗತ್ಮದೆಟ್ಬರಿಗೇಕೆ ಬಹುದು (ಬರಚ. ೨-೪೫). [ಅತ್ಮ + ಸಂಗತ್ಯ) 3 [ಅತ್ಮ * ಸಿದ್ಧಿ) 
ಆತ್ಮಸಂಗಾತ (ನಾ). ತನಗೆ ಜೊತೆ ; ಆತ್ಮಕ್ಕೆ ಜೊತೆ: ಚಿನ್ನರುಲ್ಲಿ! ' ಆತ್ಮಸುಖ(ನಾ).೧. ಶನ್ನೆ ಸುಖ: ಲೋಳಹಿತಸಾಧನೆಗೆ, ಅತ್ಮಸುಖರತೆ 
ಕಾರ್ಟುನಯ್ಯ ಆತ್ಮಸಂಗಾತಳ್ಳೆ ನೀನೆನೆಗುಂಬು (ಮಹಾರೆ!. ೩೯-೧೯೯). ; ತೊರೆದು ನಿಶಿತ ಸತ್ಕಾನ್ಹೈ (ನತಯ ಮಾರ್ಗದಲಿ ನಡೆದೆ (ರಿ೬ದ. ೩೦-೧). 
[ಕ್ಮ ಸಂಗಾತ) | ೨. ದೇಹದಿಂದ ಭಿನ್ನವಾದ ಜೀವಾತ್ಮನ ಸೌಖ್ಯ : ಕೈಕೊಳ್ಳೊಳಾಕ್ಮ 
ಆತ್ಮಸಂತೋಷ (ನಾ). ಶನ್ನಮನಸ್ಸಿನಲ್ಲಿ ಉಂಟಾಗುವ ಸಂತೋಷ, ಸುಖಮನೆ ಕೈಳೆಳ್ತುದು ದೇಹಿ ನೆಗಣಿ ಪರಹಿತದುಂ (ಕಾ 04ರ. 


—ತೃಶ್ತಿ: ನೀಲನದಿಯಲ್ಲಿ ವಿಹರಿಸಿ ಅತ್ಮಸಂತೋನದನ್ನು ಪಡೆಡಿನು | 6]. ೧೧-೪೬). [ಲಕ್ಮ * ಸುಖ] 
(ಮಣೆಸ. ೪೪). [ಆತ್ಮ * ಸಂಕೋಜ) | | ಆತ್ಮಸುಖಿ (ನಾ). ೧. (ತನ್ನನ್ನು ತಾನು ಕಂಡು) ಅಶ್ಮಸ್ವರೂಪರ 
ಆತ್ಮಸಂಧಾನ (ನಾ). ಆತ್ಮಧ್ಯಾನದಲ್ಲಿ ತಲ್ಲೀನನಾಗಿರುವಿಕೆ ; ಅತ್ಮ, ಅನುಸಂಧಾನದಿಂದ ಸುಖಿಸುವವನು : ವಾಲ್ಮೀಕಿ ತಾಂ ಫಡೆಹರ 
ಹೋಗ : ನಾನಾ ಚಿಂತೆಯಳಿದು ರುಸವಾತ್ಮ ಮಸಂಧಾನದೊಳಿರಲದೆ ಧ್ಯಾನ | ನಾಶ್ಮಶುಖಿ (ಶ್ರೀರಾಮಾ, ೧-೪). ೨. ದೇಹಸುಖಿ; ಭೋಗಾಭಿಳಾಶಿ 
(ಛಂ. ೬೯-೨೩). [ಅಕ್ಕ * ಸಂಧಾನ] ಶೆ (3): ಜೆಣ್ಣು ಜೊನ್ನು ಮಣ್ಣು ಬಿಟ್ಟು ಲಿಂಗಾಂಗ ಸಂಯೋಗದಖಯತೆ 
ಆತ್ಮಸಂಯಮ (ನಾ). ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ; |4| ಸದಾಡಾರದಲ್ಲಿ ತಿರಿದುಂಡು ಅತ್ಮನುಖಿಯಾದವರೆಬ್ಲರೂ ಥಂ 


ಜಿ ತೇಂದ್ರಿಯತ್ವ: ಆಕ್ಮಸಂಯೆಮ, ಅಕ್ಕ ನಂಬಿಕೆ, ಆತ್ಮತೃಪ್ತಿ. | ಛೋಗಕ್ಕೊಳಗಾದರು (ಭನನ. ೬೩-೩೦). [ಸೆ ಅತ್ಮಸುಖಿನ್‌] 


ಆತ್ಮೆಸ್ಪೆವ 


ಆತ್ಮೆಸ್ತವ (ನಾ). * ಆತ್ಮಸ್ತುತಿ. (ಅತ್ಮ * ಸ್ಹದ) | | 
ಆತ್ಮಸ್ತಾವಳೆ (ನಾ). ಆತ್ಮಸ್ತುತಿಮಾಡಿಕೊಳ್ಳುವವನು: ನದು] | 
ವಿನ್ನಹಮೂಡೆದೇಹುದು ಮಾದ ರಣಸಂಗತಿಯನಾತ್ಮಸ್ತಾದಳರು ನಾವಲ್ಲ 
ಬೆಂದನು ಕೃಪೆ ಗುರುತನು (ಕವಗ. ೧೦-೫). 
[ಅತ್ಮ * ಸ್ತಾವಳ) 
ಆತ್ಮಸ್ತುತಿ (ನಾ). ತನ್ನನ್ನು ತಾನೇ ಹೊಗಳಿ ಕೊಳ್ಳುವುದು; 
ಸ್ವೈಪ್ರಕಂಸೆ: ಆಗುಭಾದದೆಲ್ಲಿಬರೋ ಅತ್ಮಸ್ತುತಿ ನರೆನಂಡೆಯ | 
ಬಿಡದೆನ್ನಕ್ಳೆ (ಬಸದ. ೨೫೫), [ಅಕ್ಕ ೨ ಸ್ತುತಿ) 1 
ಅತ್ಮಸ್ವಾಮಿ (ನಾ). * ಆ ಶ್ಮನಾಧ: ಅಕ್ಮಸ್ವುಮಿ ಗುಣರರ್ಣದ' 
ಮೆಮ್ಮಂದಿರ್ಕಿ ಪ್ರಕೃತ್ತರೊಳ್‌ ತಳ್ಳುದಲ್ಲು (ಕಾತಿಡಿ. ೨-೩೬ ದ). 
(ಅತ್ಮ * ಸ್ವಾಮಿ) | 
ಅತ್ಮಸ್ಪೀಕೃತ (ನಾ). ತಾನು ಸ್ವೀಕರಿಸಿದ್ದು ಅಥವಾ ಪರಿಗ್ರಹಿಸಿದ್ದು : | 
ಇಂಕು ಮೃಣಧಿರಾಜರದವಿಯೊಳುಧಿನತೃ ಮನಾಕ್ಮಶ್ಟೀಕೃತಂ ಮಾಡಿ 
(ಕತಕ. ೨೫-೧೨). [ಅಕ್ಕೆ ಸ್ತೀಕೃತ) | 
ಆತ್ಮಹತ್ಯ (ನಾ). « ಆತ್ಮಹತ್ಯೆ: ಕತ್ತೃಜ್ಞಾನಿಯಾಗಿದ್ದೆಕೆ ಮನುಸ್ಕನು ! 
ಸಾಯಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಆದರೆ ಅತ್ಮಪತ್ಕದನ್ನು | 
ದೂಡಿಕೊಳ್ಳುದುದಿಟ್ಟ (ನೋಕ್ರಮ. ಜಾ) ; ನಿನ್ನ ಅತ್ಮಹಕ್ಕಳ್ಳಿ ಕಾರಣಳಾದ; 
ನನ್ನನ್ನು ನೀನೆ ಆಹುತಿ ಕೆಗೆದುಕೊಂಡುಬಿಡು (ಬಡ್ಮಸ. ೨೬೨). 11 
(೩೦. ಅಕ್ಮಡಕ್ಕಾ] 
ಆತ್ಮಹತ್ಯೆ (ನಾ). ತನ್ನನ್ನು ತಾನೇ ಕೊಂದುಕೊಳ್ಳುವುದು; ಪ್ರಾಣ! 
ಗೆಮಾಡುವುದು. [ಸಂ. ಅಕ್ಮಪತ್ಕಾ) | 
ಅತ್ಮಹಿತ (ನಾ). ೧. ಜೀವ ಅಥವಾ ಚೇತನನಿಗೆ ಸುಬಕರವಾದದ್ದು ;' 
ಆತ್ಮವಸ್ತುವಿಗೆ ಒಳ್ಳೆಯದು: ಕೈಳೊಳ್ಳೊಡೆ ಓತದಾತ್ಮಓಿಕವೊಂದೆ 
ನಲಂ (ಕಾ ಂತಿವು. ೧೧-೪೩). ೨. ಸ್ವಂತದ ಹಿತ; ತನಗೆ ಹಿತ, 
ವಾದದ್ದು. (ಅಕ್ಕ * ಹಿಕ) ಪ 
ಆಕ್ಕಾಟ್ಷೆ (ನಾ). ತನ್ನೆ ಅಪ್ಪಣೆ: ಆತ್ಮಾಕ್ಕೆಯಿಂ ಇದು ಮೇದಿಫಿಯಂ | 
ವಿಶ್ವಜಗ್ಗನ್ನು)ತಂ (೪3೪. ೬-೨-ಹಾ; 1619), [ಅತ್ಮ * ಆಜ್ಞೆ) 
ಆಕ್ಕಾರೀನ (ಗು). ತನಗೆ ವಕವಾದ ; ತನ್ನ ಕೈಯಲ್ಲಿರುವ: | 
ಮಾನವನು ಪರಾಧೀನವಾದ ಕರ್ಮವನ್ನು ಸಾಧ್ಯವಾದ ರುಟ್ಟಗೂ ಕೃಷ | | 
ಅತ್ಮಾಧೀನವಾದ ಕರ್ಮವನ್ನು ಪ್ರಯಕ್ನಪೊರ್ವಳವಾಗಿ ಅಶು ಹಾ ನ'ಣ 
ಮೊಡವೇಕು (ಧಾರ ಕಾ), [ಅಕ್ಕ * ಅಧೀನ) 1 
ಆತ್ಮಾನಂದ (ನಾ). [ತತ್ತ್ವಕಾ] ಎಂಟು ಬಗೆಯ ಆನ ಂದಗಳೆಲ್ಲಿ: 
ಒಂದು: ಎಜಯುನಂದ, ಬ್ರಹ್ಮಾನಂದ... ವಿದ್ಮಾನಂಪದೆಂಬನೇ 
ಅಶೂಡದಪ್ಯಭೀದಂಗಳ್‌. . . ಪ್ರಿಯವಾದ ನನಶಾದಿ ನಿಷಯಂಗಳ ಮಧ್ಯ: 
ಡೊಳು ಕಾಕೆ ಟ್ರಯಕನುನೆಂರು ತೋರ್ಪುಡೀ ೪ಸ್ಕಾನಂದರೆಸಿವೆರು) 
(ವಿವೇಕ, ೨೩), [ತ್ಮ * ಅನಂದ) ೆ 
ಆತ್ಮಾನುಭವ (ನಾ). [ತತ್ತ್ವಶಾ) ೧. ತನ್ನ ಅನುಭವ. ೨. ಆತ್ಮ. 
ಸ್ವರೂಪವನ್ನು ತಿಳಿದು ಸುಖಪಡುವುದು ; ಅತ್ಮಧ್ಯಾನಸುಖ. ; 
[ಕ್ಕ * ಅಸುಭವ) 
ಅತ್ಮಾನುಧೂತ (ನಾ). ತನಗೆ ಅನುಭವವಾದುರು; ತನ್ನೆ ಅನು ಆ 
ಭವಕ್ಕೆ ಬಂದುದು: ಒಲಿಸಿಯುಜೊಲ್ಬುಮುಲ್‌ದ ಹಡುರನಾಸ್ಮಾಮ! 
ಭೂತ ದುತಿಂತೆಂದಂ (ತಿದಿ. 6-೯೧ ಐ). (ಅಕ್ಕೆ * ಅನುಭೂತಕ] | 
ಆತ್ಮಾನುಭೂತಿ (ನಾ). - ಆತ್ಮಾನುಧವೆ: ಅಪಕೋತ್ಸರಾದ ಆಸ್ಮಾ 
| 
| 


> 


ಭೂತಿಯನ್ನು ಪರೋತ್ಷವ್ರಮಾಣಗಳಂದ ಅಳೆದು ಶೊ ಡುದ... 
ನಿನುರ್ತಣಕಕ್ತಿ ಕ್ರಿಸ್ತಪೂವ ಆರನೆಯ ಶತಮಾನದ ಸುದೂರಿಗೆ ಆರಂಭ ಆ. 
ವಾಗಿರೆದೇಕು (ಭಾಂಡ. ೧೨೧). [ಅತ್ಮ * ಅನುಭೂತಿ) 


ಓಂ೭ 


ಆಕ್ಕಾಹುತಿ 


ಅಕ್ಕಾಭಿಮಾನ (ನಾ). ೧. ಶಾನು ಹಿರಿಯನೆಂಬ ಭಾವನೆ; ಗರ್ವ: 
ಚಿತ್ತವಿತೇನಪ್ರಭದಂಗಳ್‌ ಪ್ರಬಂಧದಿಂದಂ ಪ್ರವಶಿಖುವುವನನಭಯದ 
ಲೋಕಇೃತ್ನಾಭವೂನಂ ಪಫುಟ್ಟುಗುಂ(ಕಾಿರ- ೯-೧೨೨ ಜ).೨, ಸ್ವಾಭಿ 
ಮಾನ: ನುಬಿಕ್ಷಣ ಆತ್ಮಾಭಿಮಾನ ಎಚ್ಛೆತ್ತು ತನ್ನಲ್ಲಿ ಅದೇನು 
ಕಡಿಮೆಯಾಗಿದೆ. ಅನ್ನಿಸಿಕು (ದೂರುವಾ, ೧), 
[ಆತ್ಮ * ಅಭಿಮಾನ) 
ಅತ್ಮಾನಿಷ (ನಾ). ೧. ತನ್ನ ಮಾಂಸ. ೨. [ರಾಜನಿೀ) ಹದಿನಾರು 
ಬಗೆಯ ಸಂಧಿಗಳಲ್ಲಿ ಒಂದು: *ಕತ್ರು ನದುನ್ತ ಬಲಂಬೆರಸು ವಿಜ 
ಗೀಷುದೆಂ ಳಾಣ್ಬುದುೂಂ ಅತ್ಮಾಮಿಷಸಂಧಿಯೆಂಬುದಳ್ಳುಂ ಕ (ಸಂಚಕಂ 
೨3೦-೧೯). [ಆತ್ಮ * ಆಮಿಷ) 
ಅತ್ಮಾಯತ್ತ (ನಾ). ತನ್ನ ಅಧೀನ ಅಥವಾ ವಶ. 
ಆತ್ಮಾಯಶ್ರಂ ಮಾಡು » ತನ್ನ ವರಮಾಡಿಕೊ; ಸ್ವಾಧೀನ 
ಪಡಿಸಿಕೆಎ: ಮಹಿ ಮೂತಿಕಯದಿಂ ಮಹೇಂದ್ರಾದ್ರಿಹಾರಮನಾತ್ಮಾ 
ಯಶ್ಚಂ ಮೂಡಿದುರ್ವಉನ್ಮ ಕಿಲಳೆನ ಸೈನಿಕಂ (ಕಾತಿದಿ. ೧೦-೧೬೨ ವ). 
ಆತ್ಮ * ಆಯಕ್ತ) 
ಆತ್ಮಾರಾಮ (ನಾ). ತನ್ನೊಳಗೆ ತಾನೇ ಆನಂದಪಡುತ್ತಿರುವವನು : 
ಪರಮೂಕ್ಮಸು ಪ್ರಳಯಕಾಲದಲ್ಲಿ ವಿಶ್ವವನ್ನು ತನ್ನೊಳಗೆ ಅಡ!ಸಿೊಂಡು 
ಏಕಾಂತ ವಿಶ್ರಾಂಕನಾಗಿ ಆತ್ಮಾರಾಮನಾಗಿರುವನು (ಶವ. ೨೪). 
೪ಕ್ಕ * ಅಗಮ) 
ಆತ್ಮಾರ್ಥ (ಅ). ೧. ತನಗಾಗಿ; ಶನಗೋಸೈರ: ಮಲಹಪರಶ್ರೀತೃರ್ಥ 
ಕೂಗಿನ ಚಲಡರದನಾತ್ಮಾರ್ಥದಾಗಿದ ಕೊಳುವುದನುಟಿಕಬೆನುಕ ಮನೆ 
ಗೆಯ್ತಂದು (ಬಜತ. ೨೬-೨೪). ೨. ಆತ್ಮವಸ್ತುವಿಗೋಸ್ಕರ. ([೫ಂ.) 
ಅತ್ಮಾರ್ಥಳ (ಗು). ತಾನು ಎಂಬ ಅರ್ಥವನ್ನು ಕೊಡುವ. 
"ಅತ್ಮಾರ್ಥಕ ಸರ್ವನಾಮ' ಪರಾ. (ಸಂ.) 
ಅತ್ಮಾರ್ಥಳಸರ್ವನಾಮ (ನಾ). [ವ್ಯಾಕ] ಸರ್ವನಾಮಗಳಲ್ಲಿ 
ಒಂದು ಬಗೆ: ಶಾನು ಶಾಧ್ರ ಎಂಬ ಸರ್ದನಾನುಗಳು. . , ಇದಕ್ಕೆ 
ಆತ್ಮಾರ್ಥಕ ಸರ್ವನಾಮಗಳಿಂದು ಹೆಸರು (ದುರ್ಕಮ. ೩೦), 
[(ಅಸ್ಮಾರ್ಥಳ * ಸರ್ವನಾಮ) 
ಆತ್ಮಾರ್ಪಣ (ನಾ). ೧. » ಆತ್ಮನಿವೇದನೆ: ಪಠದು ಶ್ರೀಗುರುವರ 
ನೊಳಗೆ ಮನವೆರಳವಾಗಿಹುವನುನೆ ಆತ್ಮಾರ್ವಣದ್ರ (ಗಗಳಾ. ೩-೫). 
ತಿ. ಅಂತಠಾತ್ಮನಿಗೆ ಅರ್ಪಿಸುವುದು ; ಪರಮಾತ್ಮನಿಗೆ ಸಮರ್ಸಿಸು 
ವುದು. ೩. ತನ್ನ ಬಲಿದಾನ; ತನ್ನನ್ನೆ ಆಹುತಿ ಕೊಡುವುದು. 
[ಆತ್ಮ ಅರ್ಪಣ) 
ಅತ್ಮಾರ್ಪಿತ (ಗು). ೧. ಆಂತರಾತ್ಮನಿಗೆ ಅರ್ಹಿಸಲ್ಪಟ್ಟ ; ಪರಮಾತ್ಮ 
ನಿಗೆ ಸಮರ್ಪಿಸಿದೆ. (ನಾ). ೨. ತನಗೆ ಶಾನೇ ಅರ್ಪಿಸಿಕೊಂಡದ್ದು : 
ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿಫಿಯಮಿತಗೊಳಿಸಿ ಅತ್ಮಾರ್ಹಿತ 
ಮಾಡಿಕೊಂಡಿದ್ದೇನೆ (ಭಾರಾನ. ೧ ಪ್ರಸ್ತಾ). [ಅಕ್ಕ * ಅರ್ಪಿತ] 
ಆಕ್ಕಾಸ್ತಿಶ್ವೆ (ನಾ). ಆತ್ಮನೆಂಬ ವಸ್ತುವಿನ ಇರುವಿಕೆ; ಆತ್ಮನು 
ಇರುವನೆಂಬ ಧಾವ: ಪರಲೋಕ ಸುಖಾಫ ರೂತ್ಮಾಸ್ತಿತ್ತ 
ಅಭಿನಿದೇಶದಿಂ ತನು ಧನ ನಿಧನಂ ಮೂಡಿ ಸೇಡೆಗಿಡಲ್ಹೇಡೆ (ಅಲಿವು. 
3-೯ ಆ), (ಅತ್ಮ ಅಸ್ತಿತ್ವ) 
ಆತ್ಮಾಯತಿ (ನಾ). ತನ್ನನ್ನು ತಾನು ಆಹುತಿ ಕೊಡುವುದು; ತಾನು 
ಬಲಿಯಾಗುವುದು: ಕನ್ನ ಅತ್ಮಾಹುತಿಯಿಂದ ಹಾವಿರ ಜನರಿಗೆ ನೀರು 
ಸಿಗುವಂತಾಗಲೆಂದು ಥಿಕ್ಚ್ರಯಿಸಿದಳು (ರೂಗಲೋ. ೩೫); ಪ್ರಭುಗಳು 
ಛೆಂಕನ ರೈರ್ಯಕ್ಕೆ ಅತ್ಮಾಹುತಿಗೆ ಮೆಚ್ಚಿ (ಕಾಂತಾ ೨೨೪). 
[೪ಕ್ಕ * ಅಷುತಿ) 


ಆತ್ಮೀಕರಣ ಓ೦೦ ಆತ್ರೇಯ 
ಆತ್ಮೀಕರಣ (ನಾ). ತನ್ನದಾಗಿ ಮಾಡಿಕೊಳ್ಳುವುದು ; ; ಆಂಗೀಕರಿ| : : ಆತ್ಮೇಶ (ನಾ). ೧. « ಆತ್ಮನಾಥ: ಕೊಡೆಯೆಲೆಗಳ ತಿಂಶಿಣಿಯುಟ್ಟಿಡೆಗಳ 
ಸುವರು; ಸ್ವೀಕರಿಸುವುದು. "ಆತ್ಮೀಕರಿಸು' ಪರಾ. (ಶಂ.) | : ಕಲ್ಹಲೆಯನಿರುಳೆಗೆತ್ತಾತ್ಮೇಶಂ ಕಡೆದೊಡೆ ನರೇಂದೈ ನೋಡೀ ನಡುರಗ 
ಆತ್ಮೀಕರಿಸು (ಕ್ರಿ). ೧. ಸ್ವೀಕರಿಸು; ಪರಿಗ್ರಹಿಸು : ಮೆಚ್ಚಾಧದನಾತ್ಮೀ | ಕೊಳ್‌ ಚಕ್ರವಾಳವಧು 'ಿರಹಿಸುವಳ್‌ (ಳದಿಢಿ. ೧೧-೬೩) ; ಇನ್ನು ರೀ 
ಕಂಪರೊ ದೇವಿಯರಿಂದೀಗಳಿನಜಕೊಳದುವೆ ಕೃತಾರ್ಥಂ (ಕಾವಂ ಉ-) ಲೋಳೆದ ಪೆಂಡಿರೇನುಟ್‌ವಕೇ ತಳ್ತೆಪ್ಪದಾತ್ಮೇಕರಂ (ಉಜಕೇ. ೯-೧೬). 


೧೫೬). ೨. ತನ್ನದನ್ನಾಗಿ ಮಾಡಿಕೊ: ಇದರ ಭವ್ಯತೆಯನ್ನು; 3 ೨. ಆತ್ಮಕ್ಕೆ ಒಡೆಯ; ಪರಮಾತ್ಮ (8). [ಆತ್ಮ * ಈರ) 
ಸಮ್ಮ ಕ್ತವನ್ನೂ ಅರಿತು ಅತ್ಮೀಕರಿಸಿಕೊಂಡು ಕಾಲತ್ರಯವನ್ನು! ! ಆಶ್ಮೈಶ್ವರ್ಯ (ನಾ). ಆತ್ಮದ ವಿಶ್ವರ್ಯ : ಆತ್ಮೈಶ್ವರ್ಯದಿಂ. 
ನಿಲುಕುವ ಕಲ್ಪನೆಯ ಕುಂಚದಿಂದ ನಂನನು ಇದನ್ನು ಟಿತ್ರಿಸಿದ್ದಾನೆ| 7 ಏಂಪಿರಿಯಯೋ ತ್ರೈಲೋಕ್ಕರಳ್ತಾಮಣೇ (ಕಾಂತಿವು. ೧-೦೫), 
i 
(೪ಡ. ೪೯). [ಅತ್ಮೀಳರಣ * -ಇನ್ನು) (ಅತ್ಮ * ಐಶ್ವರ್ಯ) 
ಆತ್ಮೀಕೃತೆ (ಗು). ತನ್ನದಾಗಿ ಮಾಡಿಕೊಂಡ ; ತನ್ನಲ್ಲಿ ಅಳವಡಿಸಿ; ; ; ಆತ್ಕೋ ದಯ (ನಾ). ೧. ಆತ್ಮದ ಏಳಿಗೆ; ಶ್ರೀಯೆಸ್ಸು: ಉಜ್ವಳಯಿಂ 
ಕೊಂಡ: ಅಂತು... ನಳಕೂಬರ ಲಾವಣ್ಯಕ್ಕಂ ಅತ್ಮೀಕೃತ ದಿವಿಜೇಂದ್ರ |19' ಶ್ವ ರುಂ ಪ್ರೇಟೂತೆ ಬಲರುಂ ತಾಮಾಗಿ ಲೋಳಾಗ್ರದೊಳ್‌ ತೊಳಗು 


ವಿಭವಕ್ಕಂ ತಾಸೊರ್ದನೆ ನಿರುಪಮ ಆನ್ಮಧೂಮಿಯಾಗಿ (ಕಾ 2೨.) | ತ್ರಿರ್ಪ ವಿಶುದ್ಧಸಿದ್ಧರೆಣುಗೀಗಾತ್ಮೋದಯಬ್ರಾಪ್ಟಿಯಂ (ಜಿಪಸ. 
೩-೪೯ 5). (ಸಂ.) ೨.೨). ೨. ತನ್ನ ಏಳಿಗೆ, ಅಭಿವೃದ್ಧಿ. (ಅತ್ಮ * ಉದಯ) 

ಆಕ್ಮೀಭಾವ (ನಾ). ೧. » ಆತ್ಮೀಯತೆ ೧: ದೇದೇಂದ್ರನುಮಾಗಳ್‌ [ಆತ್ಮೊ! ಹದ್ಭಾರ (ಕಾ). ೧. ಅತ್ಮವಸ್ತುವಿನ ಉದ್ದಾರ; ಇ 
ದೇಶಾನಧಿಯಿಂ£ ಯಂ) ಚಿತ್ರದೊಳ್‌ ಪ್ರಯೋಗಿಸಿ ನಿಜಜನ್ಮಾವಳಿಸಮೇಶ |; ಕ್ಲೇಶದಿಂದ ಆತ್ಮಕ್ಕೆ ಬಿಡುಗಡೆಯನ್ನು ಒದಗಿಸುವುದು : 
ಮೂಷ್ಮೀಧಾದಮನಹ್‌ದಂ ವೈತೀತಥವಸಂತತಿಯಂ (ಶಾಂತಿಪು. ೫-೭). (| ಕಾಳಾ 6ಳೋಸುಗಮೆ ಹರಳೆಗೈ (ಶ್ರೀಉಾಮೂ, ಮ 
೨. ಪರಮಾತ್ಮನಲ್ಲಿ ಐಕ್ಯವಾಗುವುದು. (ಸಂ.) ತಿ. ತನ್ನ ಉದ್ದಾರ: ಆಕ್ಮೋದ್ಧ್ಮಾರಕ್ಕಾಗಿ ಇಷ್ಟು ಯುಕ್ತಿಯನ್ನು 

ಆತ್ಮೀಯ (ಗು). ೧. ತನ್ನ; ತನಗೆ ಸೇರಿದ, --ಸಂಬಂಧಿಸಿದ || ಅನಲಂಜಿಸಿದವನು. ಜನ ಕಕ್ಕ ಸುತುರ? (ರ್ಕ ೧೩೪). 
ಆವರೆ ದಡನರಿನಾಷ್ಮೀಯೆ ಶಿತ್ಕಮರಣಮುಮನಾತನೆ ನರಳಗಳಿ ಗಮನ | [ಅತ್ಮ * ಉದ್ಧಾರ) 


ಮುದುನಯದು (೪೦ಿಚಿ- 3-೧೪ ವ); ಅಂತಾತ್ಮೀಯ ಸುಕೃಶಾಸಾದಿಕ। | ಆತ್ಮೋದ್ಭೈವ (ನಾ). ೧. ಕಬ ಮನ್ಮಥ: ಆತ್ಮೋಕೈರ 
ಮುಮಂ ಅನತಿರೆಯಮುಮುಂ (ತತ್ರ. ೯-೩೬). (ನಾ). ೫ ಮುಹಿಲಶ್ಯೇದನೋನಾಯನರೆತೆಸರು ಮದ್ದುದ್ಧಿಯಂ ಕಂಪ್ರಣೆ ಸಂತು 
೨. ತನ್ನದು; ತನಗೆ ಸೇರಿದ್ದು. ೩. ಆಪ್ತ; ಸ್ವಜನ; ಬಂಧು: ಮಾಡಿ... ರಕ್ತಿಫ್ಪುದೆನ್ನಂ (6ಳ್ತಾಕ. ೧೨). ೨. ತನ್ನಿಂದ ಕುಟ್ಟಿ 
ಅತ್ಮೀಯ, ಸ್ವಜನ, ಬಂಧುಃ, ಅಪ್ರ, ಹ್ಹಾ ಬಾಂಧವ ಈ ೬ ದವನು; ಮಗ: ಅಂತಾದೊಡಾತ್ಮೋದೃವನನೊಲಿದೆನರಲ್ಲರೊತೆ 
ನಂಟರ್‌ * (ಚಲಾಯು. 69-೩83) ; ಅದರೆ ಮುಸಲ್ಮಾನನಾದನೆಂದು ನಾಸೊಲ್ಲೆನೀ ವರದ (ಬಸದ. ೨-೬). (ಅತ್ಮ * ಉದ್ಭವ) 

ಆತ್ಮೀಯರೆಲ್ಲರೂ ಅವನಿಗೆ ಬಹಿಷ್ಯಾರಕೊಟ್ಟು ಶುದ್ಧವಾಗಿ ತೃಕಸಬಟ್ಟರು. | ಆತ್ಮೋದ್ಯೋಗೆ (ನಾ). ತನ್ನ ಉದ್ಯೋಗ; ತಾನು ಮಾಡುನ 
(ಕಪಾಳ. ೩೪). ೪, ಆತ್ಮವಸ್ತುವಿಗೆ ಸಂಬಂಧಿಸಿದ್ದು (4). ೫| ಕೆಲಸ: ಓಳ ಗೋತ್ರಮಿತ್ರಾಧಿಕೃತ ಸಚಿವ. . . ಜನಳಾಶ್ಮೋ 


ಆತ್ಮೀಯಂದಾಡು » ತನ್ನದಾಗಿಸಿಕೊ; ವಶಪಡಿಸಿಕೊ: ಷಟ್‌ ದ್ಯೋಗಮಂ ಪೇಟ್ಡು (ತ್ರ ಪು. ೪-೬೦). (ಅತ್ಮ * ಉದ್ಯೋಗ) 
ಬಂಡೆ ಮಂಡರಕ್ಷಿತಿಯುದುನಾತ್ಮೀಯಂ ಮುಡುವೆನೆಂ ಬ ನಿತಾಯತಿ| | ಆತ್ಮೋನ್ನತಿ (ನಾ). *ಅತ್ಮೋದಯ: ಅತ್ಮೋನ್ನತಿಯ ಗುರಿ 
ಯೀಂದಂ (ಇದಿಫು. ೧-೧). [ಸಂ.) | ಒಳ್ಳೆಯ ಗುಣದ ಸಂಪೂರ್ಣತೆಯಾದುದರಿಂದ ನಾವು ಅಕನ ಒಳ್ಳೆಯ 


ಆತ್ಮೀಯತೆ (ನಾ). ೧. ತನ್ನದೆಂಬ ಭಾವನೆ; ಸ್ವಕೀಯವೆಂಬ e¢l ಗುಣಿಗಳನ್ನು ಮಾತ್ರ ಆಯಿಧಿಸಬೇಕು (೧6%. ೨೩೬) ; ಅತ್ಮೋನ್ನತಿಯ 
ಮಾನೆ: ದಿನಗಳು ಉರುಳಿದಂತೆ ನಮ್ಮಿಬ್ಬರ ಗೆಳೆತನ ಅತ್ಮೀಯ ತೆ] ಮಾರ್ಗವನ್ನೂ ಸಂಸಾರದಲ್ಲಿರುವಂಥ ಸಶಿಯರಿಗೆ ಶೋರಿಸಿಕೊಡುವುಡೇ 
ಯಲ್ಲಿ ಪರಿಣಮಿಸಿತು (ಕುಂಕುಮ. ೨೪) ; ಗೋವಿಂದನೇ ಎಷ್ಟೋ ಬಾರಿ; 1 ಹೊನ್ನಮ್ಮನ ಉದ್ದೇಶವಾಗಿದೆ (ಕರ್ಣಾಕ. ೧೯೪). [ಆಕ್ಮ * ಉನ್ನತಿ) 
ಹೇಳಿರುವಂತೆ ಅನನು ನನ್ನಲ್ಲಿಟ್ಟಿರುವ ಆತ್ಮೀಯತೆ ಕೇವಲ ನನ್ನ ಸದ್ಗುಣ | | ಆತ್ಮೋಪಾಸನೆ (ನಾ). ಪರಮಾತ್ಮನ ಉಪಾಸನೆ; ಪರಮಾತ್ಮ 
ಳ್ಯಾಗಿರಬಹುದು (8. ೪9). ೨. ಧಿಕಟ ಸೆಂಬಂಧ. | (ನನ್ನು ಧ್ಯಾನಿಸಿ ಅನುಸಂಧಾನಮಾಡುವುದು: ಜ್ಞಾನವೆಂದರೆ 
(ಸಂ. ಆತ್ಮೀಯಶಾ) I | ಇಂತಹ ಕರ್ಮಗಳನ್ನು ಮಾಡುತ್ತ ಅತ್ಮೋನಾಸನೆ ಎಂಬ ಸ್ವ್ರಾತ್ಮಕರೀರಳ 
ಅತ್ಮೀಯಪ್ರಪಂಚ (ನಾ). ತನ್ನ ವೃತ್ತಾಂತ; ತನಗೆ ಸಂಬಂಧ|33 ಪರಮಾತ್ಮೋಪಾಸನಾರೂಪವಾದ ಪರಬ್ರಹ್ಮ ವಿದ್ಯೆ (ಓಂದಸಾ. ೧೭೪). 
ಪಟ್ಟ ಎಲ್ಲಾ ವಿಷಯ: ವಿರ್ಯಾಭ್ಠಾಸನಿನಿತ್ತದಿಂ ಭವದಂಟ್ರಸ್ಮರಣ (ಅತ್ಮ * ಉಪಾಸನೆ] 
ಪರಿಣತಾಂಶಃಕರಣರಾಗಿ ಬಂದೆಬೆಂದಾತ್ಮೀಯಪ್ರಪಂಚಮನಲಒ) . ಆತ್ಯಂಶಿಕ (ಗು). ಅತ್ಯಂತ ಕೊನೆಯದಾದ ; ಪರಮಾವಧಿಯ : 
(ಸುಕುಮೂ, ೨-೪೮ ದ). [ಅತ್ಮೀಯ * ಪ್ರಶಂಡ) i» ಈ ಕಾವ್ಕಮಂ ಬೇಬ್ವ ಕೇಕ್ವರೊಳಡ್ಡಾನಧರಂ ಫಿಡಲ್‌ ಸುಖಭರಂ 
ಆತ್ಮೀಯಬಲ (ನಾ). ತನಗೆ ಸೇರಿದ ಸೈೈನ್ಫ; ತನ್ನದಾದ ಪಂ ಕೈಕೊಳ್ಳುಮಾತ್ಮಂತಿಕೆಂ (ಜಗದಿ. ೧೮-೧೧೨), (ಸಂ) 
ವಾರ: ವಿಪುಳಾರ್ಥಮಂತ್ರಮುಂ ಯಾನಪಾತ್ರಮುಂ ಭಿನ್ನಮಾ ol ಅತ್ಯಂತಿಕೆಸುಖ (ನಾ). ಪರಮಾವಧಿಯಾದ ಸುಖ; ಮೋಕ್ಷ: 
ದೊಡಟುವರ್‌ ನಸುಧಾಧಿಪಕರ್ಣಧಾರ೦ರ್ವರುಮದರಿಮಿತಾತ್ಮೀಯಬಲ | ಗಣನಾತೀತರಾಗಿರ್ದ ಮುಕ್ತಿಶ್ರೀನಾಫರ್‌ ಸಿದ್ಧರಾತ್ಮಂತಿಕಸುಖಪರಪೀ 
ಸರೇತಂ ಕ್ಷಣಿದಿಂ (ಪಂಚತ0. ೨೧೩-೪). (ಅತ್ಮೀಯ + ಬಲ) ' ಹಿದ್ಧಿಯಂ ಮಾಜಕ್ಕಿ ನಮ್ಮೊಳ್‌ (ವಂರಾದು. ೧-೨). 
ಆತ್ಮೀಯಭಾವನೆ (ನಾ). ತನಗೆ ಸೇರಿದ್ದು ಎನ್ನುವ ಭಾವನೆ ;1 ಸ [ಅತ್ಮಂಶಿಕ * ಸುಖ] 
ಮಮತೆ : ಎಜಿಹಾಲನ್ನು ಕೊಡುವ ಮುತ್ತು ಕುಡಿಯುವ ಅನುಭವದಿಂದ | | ಆತ್ರೇಯ (ನಾ). ೧. ಅತ್ರಿ ಖಹಿಯ ಗೋತ್ರದವನು. ೨. ಅಶ್ರಿಯ 
ಒಂದು ತ್ನೀಯಭಾನನೆ ಬೆಳೆದು ಇಬ್ಬರಿಗೂ ಸುಖ ಮತ್ತು ತಹಲ ಮಗನಾದ ದೂರ್ವಾಸ. ೩. ಚಂದ್ರ. "ಆತ್ರೇಯಬಿಂಬ' ಶರಾ. 
ಯನ್ನು ಕೊಡುತ್ತದೆ (ಗ್ಯಹಲ. ೧೦೫). (ಅತ್ಮೀಯ * ಧಾವನೆ]) | [ಸಂ.) 


. ಈದ 


ಆತ್ರೇಯದ್ಯುತಿ Lor ಅದರಣೆ 


ಅತ್ರೇಯದ್ಕುತಿ (ನಾ). ಡಂದ್ರನ ಕಾಂತಿ; ಬೆಳುದಿಂಗಳು: | ಅದಡ್ಕೆ "ಆಗು' ನರಾ. 
ನ್ಯೊ "ಯಲ ಶಿಯಂ ನಳಂಡರೆದು ಕುಂದಟ್ಭಾಯೆಯಂ ಮಿಕ್ಕು ನಕ್ಷತ್ರ ಆದತ್ತು "ಆಗ್ಳು' ಪರಾ. 


ಹತ್ಯೆ (ತಿ ಯಸ್ಕಿತೆ ಕೊಳ್ಳಿ... ವಿಣ್ಭುತ್ರಿ ಭತರ ಅದಮಾನುಂ (ಅ). ವಿಕೇಷವಾಗಿ ; ಬಹಳವಾಗಿ: ಸಂಕಾರ ವೈರಾಗ್ಯ 


ಸಿಶ್ತುಜ್ಛೈಂಖಳಂ ಡಾದುನಂದಿ ಡಿ ತ್ರೈನನ್ಯ ಮುನೀಂದ್ರ ಫರ್ಮಳ] | ದಮಾದದೂನುಂ ಪೆರ್ಟಿ (ದಡ್ಡಿ ಉ, ೬೫-೨೨) ಮುನಿಪತಿ ನಿಜಡರಣಾ 
ಯಕಶ್ಮ್ರೀಬುಭ್ರೈ ಶಾವಿಧ್ರಮಂ (ಡೇವ್ರವಿ. ೧-೬೩). 13) ಳೋಕನದೂತ್ರದೆ ಮನಣೊಳ್‌ ಅದವವನುಂ ನ್ನೀಪಂ ಜಾಯಿಸಿದೆದುದೇ 
(ಕ್ರಯ * ಮೃತ] | ಉರಣಮೆದಗೆ (ಬಳುರೂ. ೪9), ಓ ಆದಂ ಆನುಂ ಎಂಬೆರಡು 

ಆತ್ರೇಯಬಿಂಬ (ನಾ). ಡಂದ್ರಮಂಡಲ; ಇಂದುಬಿಂಬ:| 1 ಅವ್ಯಯಗಳು ಸೇರಿ ಆಗಿರುವ ರೂಪ. [ಆಡಂ * ಅನು) 


ವಿಯನ್ನೀರಳೆವೀ ಮಧ್ಮೋಬಸತ್ಪಾಂಡುರತರೆಂಕಪಕ್ರಂ ಬೆಡ ಂಗಾಯ್ತ | | ಆದಮಿ "ಆದ್ಮಿ' ನೋ. 
ಯುಕ್ತಪ್ರಆಗರ್ಭೋರ್ನಿಧ್ರಕಂಬಂ ನಯೆನಸುಖಳಕಾತ್ತಂಬನೂತ್ರೇಯ/ | ಆದಮೆ "ಆದಂ' ಪರಾ, 


ಬಿಂಬಂ (ಪಾವ್ರಭ್ರ. 9-೩9), [ಅಕ್ರೇಯ * ಬಿಂಬ] 119] ಆದಯ್ಯ (ನಾ). ೧. ಒಬ್ಬಾತನೆ ಹೆಸರು: ಅಡೆನದ ಆರಯ್ಕಂ ದೂಡಿ 
ಆತ್ರೇಯಿ (ನಾ). ರಜಸ್ವಲೆಯಾದ ಅಧವಾ ಮುಟ್ಟನಲ್ಲಿರುವ | ಸಿದ (ಎಳೆ. 818, ೫ಾಗರುಂ. ೫7-೨೬; 972), ೨. ಒಬ್ಬ ಶಿವರರಣಿ: 
ಹೆಂಗಸು; ಬಹಿಸ್ಕೆ. (ಸಂ. ಆತ್ರೇಯೂ) ' 1 ಹೌರಾಷ್ಟೆಪತಿ ಸೋಮನಾಥ ಕರಣೆನುತಿರ್ದನಾರಯ್ಯನೂ (ಸೋನನ. 
ಆಶ್ರೇಯಿಳೆ (mye ಆತ್ರೀಯಿ: “ಅವಿ, ಉಡಳ್ಳಾ, ರೆಜಸ್ಟಲಾ,| | ೪). (ಅದ? ಅಮ್ಮ) 
ಆತ್ರೆಯಿಳಾ, ಪ್ರಷ್ತನತೀ-- ಈ ಹ ಮುಟ್ಟಿದೆಗಂಡದಳ್‌ * (ama ; ಅದರ (ನಾ). ೧. ಗೌರವ; ಮರ್ಯಾದೆ : ಅಡಿಬ್ರಕ್ಕಂ ತೀವ್ರಾಣ್ಟಾರತ 
೦-೬೬೪), (ಪಂ. ಅತ್ರೇಯಿಕಾ) 1! ವಧ ದೋಷರಹಿತವಾದ್ರಂ ಶಾನೆಂದಾದರದಿಂದೋಲಗಿವುದು (ಬರುತ. 
ಆತ್ರ (ನಾ). (ಪಾಕ) ರ? ಎಂಬವರ್ಣ; "ಆ' ಕಾರ: ಅತ್ವ! "| ೧-೨). ೨. ಆಸಕ್ತಿ: ಮರುಡೇನಿಯೆಂಬಳಂಬರಹರನರಸುರೆಯುವತಿ 
ನಿವರ್ಣದಿಂ ಮತ್ತೋತ್ವದಿಪ್ಛಿಕ್ವದಿನೆದರ೯ದಿಂ ಮುಂದಕ್ಕುಂ ಕ್ತ | ಕೂದ ಸರಸ್ವದುನಾದರದೆ ಬಿದಿ ಜಿರಪಿ ಲಲಸಾಸ್ತ್ರರೂಪರಿಂ ಧೀಚಹಿಕೆಗ್ನ 


(ಕಮರ. ೫೩). [x] ದಿಗ್ನೇವೊಗಳ್ಟೆಂ (ಅಶು. ೬-90) । ದಿರಿದಪ್ಪಾದರದಿಂದಂ ಪ್ರಉಣಮಂ. 
ಆಫರ್ವಣ (ಗು). ೧. ಅಧರ್ವಣಕ್ಕೆ ಸಂಬಂಧಿಸಿದ ; ಅಥರ್ವ, ಕೇಳ್ವರೆಬ್ಬರ್‌ (ಸಮನ. ೬-೨9). ೩. ಅಕ್ಕರಿ; ಪ್ರೀತಿ; ವಾತ್ಸಲ್ಯ: 
ಖುಹಿಗೆ ಸಂಬಂಧಪಟ್ಟ. (ನಾ). ೨. ಅಧರ್ವಣ ಮಂ ತಗಳ, ೫) ಆದೆರದಿಂಡೆ ಕೊಂಡನವ ಜಳ ಪತ್ತೆಂಟು ರತ್ನೆಂಗಳಂ (೪೦ತ. 


ಗುಂಪು. (೫) ೧೨-೧೨೦) ; ಆದೆರಿಟ್ಲರೆ ಊಟ ಅಮೃ್ಭುತಾನ್ನವಿದ್ದೆ «ನು (ಕರನ 
ಆದ, "ಆಗ್ಕು' ನರಾ. ೧-೧೩೪-೫), ೪, ಸತ್ಕಾರ; ಉಪಡಾರ:; ಬನು ಅದರ ಅವರದು 
ಆದ! "ಆಯ್‌? ನರಾ. (69). "ಆದರಿಸು' ಪರಾ. ಇ. ಅಸೆ; ಉತ್ಕಟಿವಾದ 


ಆದಂ (ಅ). ವಿಕೀಸವಾಗಿ; ಅತಿಕಯವಾಗಿ: “ಆದದುಕ್ಕ p ಭೇದಿಸಿ ಸಹದೇವಿಗೆ ದುಗನಾದುವನೊರ್ವಂ ಧನಾರ್ಥಿ ಮೆಚ್ಚಂ ಪಡೆ 
(ಳೂ. 3೪3): *ಈದರೆಯ್ದೆ , . . ಅಧಿಕಾರ್ಥಂ 7 ಸ್‌ ವೊಂದಾದರದಿಸಲ್‌ಬಿ ಭೂಪತಿಗಾದುದು ಬಗೆಶೀರ್ಮದೀಗಳೆಂಬಸುರಾಗಂ 
೩೦೪), ವಿಶುವ್ಮಾರ್ಥರೆಂಬುವಾಡಂ ದೋಷಂ (ಉಪಾ. MB (ತೇರಾಮೂ, ೨-೬೫). ಹಿ. ಸಂತೋಷ; ಉತ್ಸಾಹ: ಬಸವಯಿಜಂ 
ಅಮೀ ಮಧುರಗೀತನಿನಾದಳ್ಳಾ! ದರೊಂಲ್ಮಿರ್ದ ಶಿಡಕಂಪದೊಳ್‌ | ಪುಸಿಯ ತಾಯ್ತಂದೆಗಳ್‌ ಫೋದುದಂ ಕಂಡಾದರಂಮಿಕ್ಕು ಸಂಸಾರದ 
(೪೭ತಿ. ೪ ಐ); ನಡೆಕರ್ತ ೨ಹುಜವ್ರೂಕೆಯಂದದಿಕಾರರೊಬ್ಬ | ಭಾರವಿಳಿದು ನಲಿನಲಿದಾಡಿ (ಬ ಸ 6, ೨-9). ಓ ಲಕ್ಷ್ಯ; ಗಮನ. 
ದ್‌ (ಕಾಲರಾ. ೩೪); ಆದಮೆಡಬಲಮಿರ್ದ ಡಮರಿರುಪಂಗಳಂ | 


“ಅದರಣೇಯ' ಪರಾ. 


ಕೋಡರರ್‌ ಎಸೆ (ಶ್ರೀಗರೂ. ೪೫-೫೬). ಕ ಆದರಮಾಡು * ಸಶ್ಯರಿಸು; ಉಪಚರಿಸು: ಡ್ರುಕಡೆಸು ಅದರೆ 

ಆದರೆ, ಅರರೆೊ ವಿಶ ಹವಾಗಿಯೆ; ಅತಿಕಯವಾಗಿಯೆ : | | ಕಲ್ಲು ಗೌರಮಿಸಿ ಅರರಮಾಡಿದನು (ನಶಾ. ೫). (ಸಂ) 
ಅವತ್ತುಭೂತಶೆಂದಾದದೆ ಭೂಕಳಂ ಪಟ್‌ಯೆ ತೇಜರು ಕೆಟ್ಟಪುಲಿಂ 1 ಆದರಂಗೆಯ್‌ (ಕ್ರಿ). ಸತ್ಯರಿಸು; ಉಪಚಾರಮಾಡು : ರೊರಲೊಳ್‌ 
ದರೆ ಪದ್ಮೋದರೆ ನೀನೆ ನೇಮ್‌ (ನೋಲಳಾ. ೪-೧೪) | ಎನ್ನನಿರಾವನೆ. | ಹಂಧಾಷೇಂಗೆಯ್ದುದೆ ವಲಬುಳಿಕೆಯ್ದಂದಮೆಂದಾಪರೆಂಗೆಯ್ತುಗೆಹೂ 
ನೋಂತಕಳಾದಳಿನ್ನುಸುರ್ಧೇದು ನನ್ನಿಯೆಂ (ಉದಾ, ೩೯೬): ಕೊಲೆ ಳಾರಂ, .. ಬಿನ್ನಪಂಗೆಯ್ದುದೆ ಧಾರ್ಶ್ಮೃಂ (ಕಾನೇಳಾ. ೧೧೨). 
ಗಾದೆಯ ಬೇಸಿಯುವಬಾಸಮಿರ್ಫೆದುಂ (ನರುವ ೨-೬೪) ; ಸಂಶಪ್ರ ||) (ಅದರ « ಗೆಯ್‌ (ಆ ಕೆಯ್‌,)] 
ನಾಗಿರ್ದಕೊಳಾಸುಂ ಕಾಯೆಜೆಂದಾದನೆ ಕರುಣಿಹಿದಂಕೆಯ್ಯೆ (ಉರಂಳಾ- । | ಆದರಂಗೊಳ್‌ (ಕ್ರಿ). ಆಸಕ್ತಿಯನ್ನು ಹೊಂದು : ನಾಲ್ವರುಮತಾಡ 
೩೬೭%) ; ವದನ ಕೋಛಿಸುತ್ತಾದದೆ ನಿಜಯಾರ್ಧಗಿರಗೆ ಕಳೆದುಕೋಡು » ಕಂಗೊಂಡಾ ನಾಲ್ಕುಂದೆಸೆಗೆ ಬೆಂ ಬೆಳ್ಳುಜುವಿಸಂ (ನೇತಾ. ೩-೨೪). 
ಜೋಗಿ (ಜೀದೇಸುಂ. 9-೧೧). [ದರೆ * ಕೊಳ್ಳ) 


ಆದಕಾರಣ (ಆ). ಸಂಧವಿಸಿದುವರಿಂದ ; ಉಂಟಾದುದರಿಂದೆ: i | ಆದರಣೀಯ (ಗು). ೧. ಆದರಿಸಶಕ್ಳು; ಆದರಕ್ಕೆ ಯೋಗ್ಯವಾದ. 
ಮಂತ್ರಮೂರ್ತಿಯೆ ಗುರುವಾದಳಾರಣ ಪಡತ್ತರಿಯೆ ಸಡ್ರುಟಿಯಾಗಿ|ಆ| (ನಾ). ೨. ಲಶ್ಷ್ಯವಿಡಶಕ್ಕದ್ದು; ಗಮನಿಸದೇಕಾದ್ದು : 4ರತೀಹು 
ಹೋಲಿ ಮುದಾಗಿ (ಅದವ. ೧೩): ಅಲ್ಲಿ ಅವನನ್ನು ಯಾರೂ ಅಕ್ಷಿಸಲಿಬ್ಬ; |“ ಮಿಶೃಕರಣಮಠರಣೇಯಮುನಿಷ್ಟಳರಣಮೆಂಬೀ ನಯಮಾದರಣೇಯ 


ಅದೆಳಾರಣ ಅವನಿಗೆ ತುಂಟ ಕೋಪ ಬಂದಿಕು ( ದುಠ್ಕಮು. ೧೬೨) : ಅವನು | | ಮೆಬ್ಬಡುದು ಪರಿಹೆರಣಿ«ಯೆ ೦ ಭೂಮಿಪಂಗಿಳಾಧಿಪಶಿಳೆಳಾ (ರಾಜಕ, 
ಜೇಣಾದರೂ ಮತ್ತೊಬ್ಬ ಗುಮಾಸ್ತ ಬನ್ನು ಇಟ್ಟು ಕೊಳ್ಳ ತಕ್ಕ ವನೇ ಇದ್ದನು. | ea). (ಸಂ.) 
ಅದಳಾರಣ ಜಗನ್ನಾಥನನ್ನೇ. .. ಇಟ್ಟುಕೆೊಂಡದು (ಮು*ಟಯ. ೯-೫೦). | | ಆದರಣೆ (ನಾ). ಉಪಚಾರ; ಸತ್ಕಾರ: ವರವಾಸಳ್ಕೆ ಯೋಗ್ಯವಾದ 
(ಆವ (ಆಗು) * ಕಾರಣ) | ನಾವು ನಿಮ್ಮ ಅದರೆಣೆಯಿಂದ ನಿಮ್ಮಲ್ಲಿ ಮೌನದುಂ ಶೃಳಸಿ ಧಿಮ್ಮನ್ನ ಗಲ 
ಆದಡೈೆ "ಆದೊಡೆ' ನೋ. | ಲಾರದೆ . , . ಇದ್ದೇವೆ (ಮುದ್ರಾಮ ೪೧). [ತಂ. ಅದರಣ) 


ಅದರಿಸು 


ಆದರಿಸು (ಕ್ರಿ). ೧. ಗೌರವಿಸು; ಮರ್ಯಾಜಿಮಾಡು : ಗುರುಗಿದಿ 
ಕೇಟ್ಮಕೆ ಪೊಡವಡುವರೆ ದೇವರನರ್ಚಿಸುವರೆ ಪಾರ್ವರನಣಜತಿದಾದರಿವರೆ 
ಮಾನ್ಕರ ಮನ್ನಿಸುವಕೆ ಪೂಜ್ಮರ ಪಹಿರಿದೆನಿಸುವ ಗರ್ವದೆ ಭೂಪರ್‌ 
(ಉಡಂಪೂ, ೫೬೦) ; ನಿಚಾಗ್ರಆಂಗೆ ಮೊದಲಾಗಿಯುಮೇಲಿಕ್ಯದೆಂಯು 


ಮಾದರಿಸಡೆಯುಂ ಮೂಗಂ ಮೇಲೆತ್ತಿಕೊಂಡಿರ್ಪುದುಂ (ಸುಳುದೂ.| 5 


ಇದ); ವೈದಿಕ ಮುಬ್ಬದೆ ಧರ್ಮಮನಾದರಿಸುವನಲ್ಲೆಂ (ಸಮನ, 
೪-೧೩೨) ; ಆ ಯುವತಿಯ ಮಾತುಗಳನ್ನು ಅದಂಸುವುದು ಒಳ್ಳೆಯ 
ದೆಂದು ಅನನಿಗನಿಸಿತು (ದುಚಿನ. ೭೬). ೨. ಪ್ರೀತಿಸು; ವಾತ್ಸಲ್ಯವನ್ನು 
ತೋರಿಸು: ಪರೆನು ಜನೇಂದ್ರವಾಣೆಯೆ ಸರಸ್ವತಿ... ಅದುನೆ ಭಾವಿಸಿ 
ಯೋದುವ ಕೇಳ್ದ ಪೂಜಿದಾದರಿಸುವ ಧನ್ಯಕೋಟಿಗೆ ನಿರಂತರೆಂ ಸೌಖ್ಯ 
ಮನೀದ್ರದು (ಅದಿಫು. ೧೧೯) ; ಮನುಜರ್‌ ಪ್ರಧುಗಳ್ದಯೆಯಿಂದೆ ತಮ್ಮ 
ನಾಡರಿಸಿದೊಡಾಗಳಂತೆ ಗಣಶಲ್ಬಗೆದರ್ಫದಿದಾನ ವಿಸ್ಮಯಂ (ಳಾದಂಧಾ, 
೬೪೬) ; ಇನ್ನಾದೆಕೆಯು ಕಳಿಂತೇಯರನು ಕರೆವಾದಂಸಿ ಕೊಡು ಧರೆಯೆನು 
(ಕುಬ್ಯಾಳ. ೧-೧೩). ೩. ಸತೃರಿಸು; ಉಪಚರಿಸು: ಅತಿಥಿಯನಾ 
ದಂವ್ಪ ಶಿಕೃದೈವರುನರ್ಟಿನ (ಳಾದಂಪೂ. ೨3೫); ಧರಿತ ಭೋಜನ ದಕ್ಷಿಣೆ 
ಯಲಾದರಿಸಿದನು ಗುರು ಬಂಧುಜನ ಧೂಸುರರೆ (ತೊರಉ. ೧-೮-೧೧). 
೪. ಅಪೇಕ್ಷೆಸಡು; ಬಯ ಸು: ಚಾದಗೆ ನವೋದಬಿಂದುವನಾದರಿವ 
ವೊಲುಟುದ ಳೆ ಆ! ಯ ತೊಣಟೆಯುದಳಮನೇನಾದಂಕುವೆ (೪ ದಧ. 
೯-೧೦೪) ; ಸೃತ್ಯಕೇಳಿಯೊಳು ಸಂಗೀತಕೇಳಿಯೊಳು ಸಾಹಿತ್ಯಳೇ 9 
ಯೊಳಾತ್ಮ! ಕಲೆಯ ಅತ್ಮ, ಅತ ಮಮತೆಯೊಳಾದರಿಸುವ ಕೃತಕೃತ್ಯ' ಜ್‌ 
ಕನ್ನೆ (ಅಂತ. ಜಾ ೫. ಅಂಗೀಕರಿಸು; ಸ್ವೀಕರಿಸು: ಪಾರ್ವತಿ 
ಯೊಡನೆ ಮೃತಾಸ್ನಮನಾರೋಗಿಸಿ ಕೈಘಟ್ಟಯಂ ಕೊಂಡು ತಾಂಬೂಲ 
ಮನಾಡ ಸುತ್ತುಂ (೧೪. ೧೨-೯೬). ೬. ಆಸಕ್ತಿಯನ್ನು ಹೊಂದು; 
ಶ್ರಶ್ಥೆಯಿಡು : ಆದಂಸಿ ಪರಿಡಾರಕರು ಸಂಪಾದಿಸಿದೆ ಫೈತ ಡರುಪುರೋ 
ಡಾಕಾರಿ ಸಂಭಾರೌಘವನುವಾಯಿತ್ತು ನಿಮಿಷದಲಿ (ಕುದ್ಕಾನ: ೩-೨೨) ; 
ಪರಮಪುಣ್ಕಡರಿತ್ರವಿದೆನಾದಂಸಿ ಕೇಳುವ ನರರ ಜನ್ಮಾಂತರದ ಘನತರ 
ದುರಿತವಳಿದು (ಸಳಡ. ೧-೬). (ಅದರ * -ಇಸ್ಕು] 

ಆದಕ್ಕೆ, "ಆದೊಡೆ' ನೋ. 

ಆದರೆ "ಆಗ್ಕು' ಪರಾ. 

ಆಡರ್ಪಿಸು (ಕ್ರಿ). ೧. ಕಡೆಗಣಿಸು; ತಿರಸ್ಕರಿಸು; *ಪ್ರತಿಭಭಿಸು* [sel 
(ರಂಕಾಮು, ಕೋಶ); "ಪೀಡಿಸು, ಪರಾಕ್ರಮಿಸು” (ಅಯ್ಕಾಕಾ) : ( 
ನಯನಂ ನೀಲಸರೋಜಮಂ ಸೆಣಸುಗುಂ ” ನ್ನಸ್ಮಳಂ ನಟ್ರರೇಲಯ | 
ನಾದ [ಎಃಳಾಂ. ಳ]ರ್ಪಿಸುಗುಂ ಮುಖಂ ಕೆಮಲಮುಂ ಕೀಟಕ್ಮಾಡುಗುಂ 
(ಕಂಲಾದೂ. ೧-೯೫); ನೀರದಪಳಳ್ಕೆ ಭೋಂಕನೆ ನಾರಡನೊಗೆಡೆಯ್ದಿ | 
ಲಂಕೆಯಂ ತನುರುಚಿ ನೀಹಾರಮನಾದರ್ಹಿಸೆ ಬಲನಾರಾಯಣದೇವಂರ್ದ |35 
ಸಭೆಯಂ ಫೊಳ್ಳಂ (ಪಂಠಾಮು, ೧೫-೧೫), ಸೆಂಜೆರಿಪೆಂ ಮಾಯಾ 
ಪ್ರಶಂಚೆಂಗಳನದಬಿಲೆವೆಂ ಲೋಧಮಂ ಕಾಮನಂ ಖೋ ಬರವೇಬಟಕಿಂದೆನ್ನ 
ನಾದ[ಬಾಳಾಂ. ಳೆ)ರಿಸಿ ವರಮತಪೋಗರ್ದದಿಂದೊರ್ದನಿರ್ದಂ(ಮಲ್ಲರು. 
೧೪-೩೦); ತಲೆದೋಟಲ್‌ ಮಾಲಲಾನಲ್‌ ಪೊಡಜಲೆಡಲಾದರ್ಪ್ಟಿಸಲ್‌ 
ಆಯ ರಾಡದು ಸೃಪನಿದಿಕೊಳ್‌ ಮಾಲು ಮಾಯಾಂಪೆಗೆಂಡರ್‌(ಮುಂಬರಾ. | 
೫8, ೨೪೦-೧೪ ; 1121) ; ಯಶಸ್ಸಾಧನಂ ಸಾಧನಂ ಮುನ್ನೀರಂ. ನೀರಂಧ್ರ! 
ದಾದರ್ಶಿಸೆ ನಡೆದದಟಿಂ ದಾನವಂ ದಾನದಂ (ಆಗವಿ. ೧೫-೫೬) | 
ನ್ನಾ ಡರಿಸಲೇಟೇಕೆಂಬ ಬಲಾತ್ಕಾರದ ದೇಗದಲ್ಲಿ ಗನಹರನ್ನೂ ಗೌರದ್ಯ 
nd ಆದೆರ್ಷಿಸಿ - , ಕುಣೆಡಾಡುತ್ತಿ ಕುನನು (ಮಂತ್ರಃ ಕ ೬೮-೧). 
ತಿ. ನೋಯಿಸು; ೋನನ್ನುಂಟುಮಾಡು ; ಅವಮಾನಿಸು (8). `ಆ 

ಅದರ? -ಇಸ್ಯು) | 


13 


2 


ಓ೧೦ 


ಆದವಸಿ 


| ಆದರ್ಶ (ನಾ). ೧. ಕನ್ನಡಿ; ದರ್ಪಣ: ಕಂಯಿಂ ಭದ್ರಯುತಂ... 

| ಕೆಮೆಳಾಪ್ತನಿಂ ಪ್ರಬಲತೇಶೋಯುಕ್ತನಾದರ್ಶದಿಂ ಪರಸಂದ್ರತಿರ 
ನಬ್ಬಿಯಿಂದತಿಗಂಭೀರಂ (ರಾಜಕೇ. ೪). ೨. ಧ್ಯೇಯ; ಗುರಿ; 
ಮಾದರಿ: ಆದರ್ಶವನ್ನು ಬಿಡದೆ ಕಾಲವಿಳಂಟವಾದರೂ ಸರಿಯಾಗಿ 
ಅಭ್ಯಾ: ಸಮಾಡಬೇಕು (ಶಿವ. ೨೪೫). (ಸಂ.] 

! ಆದರ್ಶನ (ನಾ). ೧. * ಆದರ್ಶ ೧: "ಅದರ್ಶನಂ ದರ್ಜೆ ಮುಕುರ 
ಮೆಂದೆನಲ್‌ ಕನ್ನಡಿಗೆ ನಾಮಮಕ್ಕುಂ” (ದುಂಗರಾ. ೬೧-೧೪). 
೨. ಪ್ರಕಟನೆ; ತೋರಿಸುವುದು. (ಸಂ.) 

ಆದರ್ಶಪ್ರಾಯ (ನಾ). ಮಾದರಿ; ಮೇಲ್ಪಂಕ್ತಿ : ಗಾಂಧೀಜಿ ಅವರು 
ಎ ಅದರ್ಶವ್ರಾಯರಾಗಿದ್ದರು (ರೂ9). (ಸಂ.) 

ಆದರ್ಶವಾದ (ನಾ). ಉತ್ತಮ ಧ್ಯೇಯಸಾಧನೆಯನ್ನು ಪ್ರತಿಬಾರಿ 
ಸುವ ವಾದ: ಪ್ರತೀಳವಾದನೇ . . . ಆದರ್ಶವಾದ ಎಂಬ ಬೂತನ್ನು 
ತಂದೆ ನನ್ನೆದುರು ಡರ್ಟಿಸಿದ್ದಾರೆ (ಇವಳ. ೪೭೪). 

[ಅದರ್ಶ ೪ ವಾಡ) 

ಆದರ್ಶವಾದಿ (ನಾ). ಉತ್ತಮ ಥೈೇಯಸಾಧನೆಯಲ್ಲಿ ನಿಕತನಾರ 
ವನು: ಅತನು ಅದರ್ಶವಾದಿಯೆಂದು ಒಪ್ಪಿಕೊಂಡನು (ರಂಜಕ. 
೩೨) ; ಕೆಲವು ಮಟ್ಟಗೆ ಆದರ೯್ಶವಾದಿಯಾದ ಶೀನೂನ ಐ. ಓ ಎಪ್‌. 
ಸ್ನೇಹಿತ ಎಂಡೆರೆಸನ್‌ (ಸದುಜೀ. ೧೪ ಪೀ). 

(ಸೆಂ. ಆದರ್ರರಾರಿನ್‌] 
ಆದರ್ಶೀಕರಣ (ನಾ). ಆದರ್ಶವನ್ನಾಗಿ ಮಾಡಿಕೆಸ್ಳವುರು: 
ಕ್ರೇಸ್ಮಗುಣಗಳು ಇವನಲ್ಲಿ ಮಿಲಿತವಾಗಿದ್ದು ದಂತಕಥೆಯ ಅದರ್ಶಿ 
ಕರಣದ್ರ ಪೂರ್ಣಗೊಂಡಂತಿದೆ (ತರಿ. ೪೯). (ಸಂ.) 

! ಅದಲಜ (ನಾ). ಒಂದು ಮನೆತನದ ಹೆಸರು (1): ಮರೆಯಾಳರ್ವೇಳ್ಳ 

| ಕಾರ್‌ ಕಡಗುವರಸುಬುಕ್ಳಳ್‌ ಹಯಾಧೀರರೆಪ್ಪಾದಲಜರ್‌ ಸಾಮಂತ 

i ದೆಂಡಾಧಿನಕೊಡವಿ ಭರಂಗೆಯ್ದು ನಿಂದಲ್ಲಿ ಅಮ್ಮುಂ ಡಲಮುಂ ಶೆರ್ಕು 

| ತ್ತಿರಲ್‌ (ಎಳ. ೪, ಹಾಸಗೆ. ೩೫-೩೩; 1149). (n 


| 
| 
| 
ಸ 
[ 
i 
I 


ಆದಲೈ (ನಾ). ೧. ಅತ್ತ; ಅತ್ತಕಡೆ: ಸಮಂತೆಯ್ದೆ ಸುತ್ತಲುಬಿರ್ಶ 
ಫುದು ಮಧ್ಯರೋಕಮೆಸೆದಿರ್ದಾ ಡೂಳಿಕಾಧಾಗಡಾದಲೆಯೊಳ್ಳಿಂರದ್ದ 
ದೂರ್ಧ್ವಲೋಕೆಂ (೪೭ಬ. ೧-೫೦) ; ಅದೆಲೆ ನೀರ್‌ ಗುಂಡಿತ್ತೆಂದೀದರೆ 
ಯೊಳೆ ನಂದು ಸತಿಗೆ ಹ೦ಿಗಂ ತೋಯುತ್ತ (ಪೇನಭಛಾ. ೫-೬೨); ಆಳಧಿ 
ದ್ವೀಪಡೆಯೆಂಗಳುಂ ಬಿಅವುದುಂ ನೋಡುತ್ತದೇನಾದುದಾರಳೆಯಾ 
- ತೋರ್ಫುದದಾವುದೆಂದು ಟೆಸಗೊಂಡುತ್ತಾಹನುಂ ತಾಳ್ವಿದೆಂ (ಬಂ ೩ರ 
ತಿ-೪೩)) ದೇವಳುಲಂಗಳಾದಲೆಯೊಳೊತ್ತುಂಗೊಂಡಿರ್ದ ಕಟ್ಟಳೆಗೆ 
ಮುಟ್ರುವಾಗಿಯುಂ . , . ಚೆಂದ್ರಾತಪದೊಳ್‌ (ಚಂದ್ರಶು. ೨-೪೩ ದ); 
ಸಡಗರದಿನಾಡಲೆಯೊಳ್‌ ಮನವೆಳಸಿ ಪರಸಿ ಸುಕುಮೂಉಂಗಮನೆಳದಳಿ 
ರ್ನ್ಶೈಯಿಂದೆ ತಡವಿ ಕೊಂಡಾಡಿದಳಾ ದಂಪತಿಗಳನು (ಜಯಳಾ. ೯-೩೦). 
೨. ಮುಂದುಗಡೆ ; ಮುಂಭಾಗೆ: ಕೆಲಕೆಲದೊಳ್‌ ರಾಜಸುತರ್‌ 
ಕೆಲಬರ್‌ ಬರೆ ರಾಜಟಜ್ನ ಪಾಳಿಧ್ವಜ ಸಂಕುಲಮುಂ ಭಟಿಕೆಟಕಮುರೂ 
ದೆಲೆಯೊಳ್‌ ಬರೆ ದ್ರ ದಾಯ ಪಯಣಂ ಬಂದಂ (ಪಂಠಾಮೂ. ೨-೧೨). 
(ಅ (ಆ ಅದ್ಭು) * -ಶಲೈ)) 
ಆದಲೆ, (ನಾ). ಉಂಟಾಗುಎಕೆ; ಉತ್ಪತ್ತಿ: ನಯೋರೆಸದಿಂಶೆಂ 
| ಹಂಸಂಗುಪದೇಕಮಾದ ಗಾಂಶನುಮೊಳನೇ ಅದೊಡದುಣ?ಪಿದಬೆಂ ನೆಯ 
!  ದಾದಲೆಯಂ ನನಗೆ ನಳಿನವಿಕಸನದೊಳ್‌ ಸೂರ್ಯೋದಯಕೆ ಸಹಾ 
;  ಯತ್ತೃಮನೂದುವ ತಣ್ಣೆಲರುಮಲಸಡೇಂ ಪುದುಪುಗದೇ (ಲೀರಾರ 
೪೨೩೦). [ಅ (ಆ ಅಗ್ಯು) * -ದಳೆ) 
! ಆದವಸಿ "ಆದವಾನಿ ' ನೋ. 


ಅದವಾನಿ un 


ಆದವಾನಿ, ಆದವನಿ (ನಾ). ಒಂದು ಊರಿನ ಹೆಸರು: ಕೂರ! 
ಸಮುದ್ರ ಗುತ್ತಿ ಶೆನೆಗುಂಡಿ ಆದವಾನಿ ಉದಯಗಿರಿ (ಎಳ. ೪, ಬೇಲೂರು. | 
೬5೨೪) 1162), ಆದವನಿ: ಆದರನಿಯ ನರಹರಿ ಕಂದರಾಯನ | 
ಕಾದರೆ ಕೇಳು ರತ್ನಾಜಿ (ಕುಂ. ೨೧-೨). 


ಅಡರಾನಿಹೊನ್ನು » ಒಂದು ಬಗೆಯೆ ನಾಣ್ಯ. ೫ ಮದಕರಿ] 3 


ನಾಯಕ ನ ಬೊಕ್ಕಸದಲ್ಲಿದ್ದು ಹೈದರನ ಕೈಗೆ ಸಿಕ್ಕಿದ ಚಿನ್ನದ 
ನಾಡ್ಯು: ಅದದಾನಿಹೊನ್ನು ತಾಡಪತ್ರೆ ಹೊನ್ನು (ಟಿಕ್ರಶಾ. ೧೦೪). (7): 
ಆದನೆ "ಆದಂ' ನರಾ. 
ಅದಳಿಕೆ (ನಾ). ರವಿಕೆ ; ಕುಪ್ಪಸ; ಡೋಲಿ: ಕನಳಮಣಿಗಳ ತೊಟ್ಟು 


ಆಡಿಕಲ್ಕಾಣ 


ಆದಾಯಕರ (ನಾ). ಆದಾಯ ಕರಿಗೆ; ವಕಮಾನ ಕೆರಗೆ: ಹತ್ತಿಯ 


ಮೇಲಣ ಆದಾಯಕರೆ (ಹುಸ66. ೧೩-೧೧-೫೪), [ಆದಾಯ * ಕರೈ) 


ಆದಾವತಿ (ನಾ). (ಉಕ) ದ್ವೇಷ ; ಹಗೆಕನೆ; ಅಗದಿರುವಿಕೆ: ನ್ನ 


ಮಾಲಿನ ಆಡಾದತಿಯಿಂದ ಕಾರಣವಿಲ್ಲದ ಬಟ್ಟಿಪಾಕಿಸಿ , . , ಅಸ್ನಾನ್ನ 
ಗತಿಕೆದೂಡಿದ ಈ ದೋಷಣರೆ (ಧಾರಿ. ೧೨೩) : ಅದರದು ನಮ್ಮದು 
ಆರುತಲೆ ಆದಾವತಿ (ಹಸೆಯ. 1, ೨೬೧). 
ಆಡಾವತಿಜನ ಇ ಆಗದವರು ; ಹಗೆಗಳು: ಅದಾದತಿ ಆನ ನಷ್ಟ 
ಅರೋಪ ಮಾಡ್ಕಾರೆ (ಗ್ರಾರೂಯ. ೧೨೫). 
(+ ಮರಾ. ಅರ. ಪಾರ. ಅರಾವಶ್‌) 


ಕಾಜಿಯ ನಶೆಯ ಆಡಳಿಕೆ (ಪಾಶಾ, ಕಂಡುಳಿಕೆ, ಕಂಡು] ಯಲಿ '19| ಆದಿ (ನಾ). ೧. ಹೀರೆ; ಹಿಂಸೆ; ತೊಂದರೆ (?) : ಯೀ ಹೆಂಚಿಗೆ ಆಡಿ 


ಮಡನರ ರೊಸೆಯ ಖಾಡಾಖಾಡಿ ಖಾತಿಯಕ್ಕೈದೆ (ಕುವ್ಯದಿ. ೧೦-೪೨). 
(ಆ ಸೆಂ. ಅರ್ಫೋರುಳ) | 


ಆದಾಗ್ಯೂ (ಆ). ಆದರೂ: ಯೀ ಗ್ರಾಮುಗಳಲ್ಲಿಯೆಬ್ನು ಹೆಚ್ಚು ಪುಟ್ಟು 
ವಳಿಯಾದಾಗ್ಕೂ ನಿರುಪಾಧಿಕೆ ಸರ್ವೆ ಮಾನ್ಯವಾಗಿ (ಎಳ. 111, ಮೈಸೂರು. 


ತಾ; 1877); ಅದಾಗ್ಯೂ ಗತಿಯಾಧ್ರದಾಯುಧ ದಮಾಣರ್‌ ತೀತ್ಲೃ | 


ತೇಜಸ್ತಿಯೆಲ್ಲಾ (ಇಂಚ, ೯೪). 
[ಳದ (ಆ ಆಗ್ಳು) * ಆಗ್ಗೆ (ಆ ಆಗಡು) * -ಊೂ) | 
ಆದಾನ (ನಾ). ೧. ತೆಗೆದುಕೊಳ್ಳುವುದು; ಸ್ವೀಕರಿಸುವುದು: ಅನೇಳ 
ರೂಪಜಉವರ್ತಗೆ ರಸಾರಾಸದರುಮೆಂಬ ಆಾನದರುದುಂ ... ಬೆತಿದೆಂ 
(೬೧೦. ೩-೨೨ ಜಿ). ೨. [ಡೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂದು: ಆಡಾನಮುಂ ಶ್ರೀತಿಯುಂ ಧೃತಿಯುಂ .. . 
ಎಂಣಾದಾನುದಿ ನಿರಾ೯ಣ ಜರ್ಯಂತಮವಪ್ಪಯ್ದತ್ತುಮೂಲು ಗರ್ಭಾ 
ನ್ವಯ ಕ್ರಿಯೆಯೊಳ್‌ (ಉಪೂಘ. ೨2೯), (ಸಂ) 
ಆದಾನನಮ್ರ (ನಾ). ಪರಿಗ್ರಹದ ಡೆಸೆಯಿಂದ ನಮ್ರವಾಗಿರುವುದು : 
ಕಣ್ಮಿಂಂ ತರು ನದ್ರು ಜೋಡ ಹಫಿಯಿಂ ನಮ್ರ... ಎಬ್ಲರಹಮಸು 
ಕಳೆದು ದೃದ್ಧೆದಾದೀ ಗುಡಿಯು ಸಕೆಲಜನಳಾಯಿತಾಲಾನನವಮ್ರ 
(ಅಲ. ಊಂ). (ಅದಾನ * ನಮ್ರ) 
ಆದಾನಸಿಕ್ಷೇಪಣ (ಣಾ). (ಶೈನ] ಐದು ಬಗೆಯ ಸಮಿತಿಗಳಲ್ಲಿ 
ಒಂದು ; ಪ್ರಾಣಿಹಿಂಸೆಯಾಗದಂತೆ ಶಾಸ್ತ್ರ, ಓಂಭ, ಕಮಂಡಲು 
ಮೊದಲಾದ ವಸ್ತುಗಳನ್ನು ಭೂಮಿಯ ಮೇಲೆ ನೋಡಿ ಜಾಗರೂ 
ಕತೆಯಿಂದ ಇಡುವುದು ಮತ್ತು ತೆಗೆದುಕೊಳ್ಳುವುದು: ಜ್ಞಾನ 
ಸಂಯಮ ಕೌಮೋಪಳೆರೆಣಂಗಳಂ ನೋಡಿ ಪ್ರತಿಲೆ ಖಸಿ ಕಳೆದು 
ಕೊಳ್ಳುದು ಮಡೆಗುದುದು ಅದಾನನಿಕ್ಷೇರಣಾಸಮಿಕಿಯೆಂದಾಅನೆಯ 
ಮೂಲಗುಣಂ (ಕ್ರಾರಳಾ. ೪3-೧). [ಅದಾನ * ನಿಶ್ಷೇನಣ) 
ಆದಾನು "ಅಗ್ಕು' ಪಾ. 
ಆದಾಫುರ (ನಾ). ಒಂದು ಊರಿನ ಹೆಸೆರು: ಬೆಸೂರ ಕಂಪಣದಲ್ಬು 
ಸಾಂಬಪ್ರಕೇ ದೃತ್ತಿ ೧... ಅದಾಘುರ ವೃತ್ತಿ ೨ ನಾಗಮುದ್ರಾ (ಎಳ. 
೪೩1, ಶಿವರೊ. ೩೯-೩೦ । 1184). (1 ೨ ಪುರ) | 
ಆಜಾಬು (ನಾ). ಗೌರವ; ನಮಸ್ಕಾರ; ಸಲಾಮು (ದಕ.4ಲ). | 
| 
| 


(«- ಅರ. ಪಾರ. ಟಂ. ಅಡದ್‌, ಅದಾರ) 
ಆದಾಯ (ನಾ). ವರಮಾನ; ಲಾಭ; ಸಂಪಾದನೆ; ಹುಟ್ಟುವಳಿ: 
ಹುಂಕ ವಿತೇಸಆದಾಯ ಬಿಟ್ಟ ಬಿರಾಡ (ಎಳ. 0೫, ಕೂಗಡಿ. ೩-೧೨ ; 


೫); ಸನ್ನನ್ನು ಕೈದಿ ಯಾಗಿಟ್ಟು ಅದಾಯ ಪಡೆಯಬೇಕೊೋ (ರೇವೀಟೌ. | | 


ಅ). (2) 


ಆದಾಯಕರ, (ಗು). ಲಾಭಕರವಾದ; ಗಳಿಕೆಗೆ ಸಹಾಯವಾದ : ಆ 


ದೈದಸಾಯಳ್ಳಿಂತ ಅದಾಯಕರೆನಾದ ಉದ್ಯೋಗನಿಬ್ಬ (ರೂಢಿ). [ಸಂ.)| 


ಅಡಮು ಅಡ್ಡಿ ಸಡ್ಮಿಯೇನು ಉಂಟಾದಂನು ನಾನೆ ನೋಡಿಕೊಂಡೇನು. 
(ಮೈಂ ೧೯೨೪, ೬೭-೧೧ 195). ೨. ಚಿಂತೆ; ಮನೋರೋಗ: 
ಅದಿ ಹಿಡಿದವಓಿಗೆ ಅದೇ ಮುಪ್ಪು (ಗಾಲ). (೮ ಜಂ. ಆಧ) 


ಆದ್ಮಿ (ನಾ). ೧. ಮೊದಲು; ಪ್ರಾರಂಭ. ೨. ಕಾರಣ; ಮೂಲ. 


೩. ಪೂರ್ವಕಾಲ. ೪. (ಸಮಾಸಗಳ ಕಡೆಯಲ್ಲಿ) ಮುಂತಾದುದು: 
ಸ್ವಾಮ್ಯೂರಿಯೊಳಂ ಷಹ್ಮಿ ತಾನಡಳ್ಳುಂ (ದ್ಯಾನ. ೧೨೦) । ಗೋಭೂಮಿ 
ಪೇಮನಸ್ಪ್ರಾದಿಗಳಂ (ಎಇ. ೩೫, ೨-೧೩ 116). ಔ. [ಸಂಗೀತ] 
ತಾಳೆಗಳಲ್ಲಿ ಒಂದು ಪ್ರಧೇದ; ಆದಿಶಾಳ: ನಮ್ಮ ದೇಶದ ಸಂಗೀತ 
ದಲ್ಲಿ ರೂಪಕ (ದಾದಲಾ), ಆದಿ (ಶ್ರಿ)... ಎಂಬ ಹೂಧ್ಯ ತಾಳ 
ಪಠ್ಮತಿಗಳಿರುವುದು (ಲಉಲತ್ರ. 11, 84) ; ಆದಿ, ದೇಶಾವಿರೂಪಳೆ,.. 
ಕಾಳಗಳಲ್ಲಿ ಬಹಳ ಹಾಡುಗಳನ್ನು ರಟಿಸಿದ್ದಾರೆ (ಶಂಗೀಠ, ತ್‌). 
೬. (ವ್ಯಾಕ) ಪ್ರಥಮಾವಿಭಕ್ತಿ : ಗುಣಣಿಂ ಕ್ರಿಯೆಯಿಂ ಫಿರ್ಧಾರತೆ 
ಯೊಳ್‌ ಸಪ್ತಮಿಯುಮಕ್ಕುಮಾದಿಯದಾಮಂತ್ರಣದೊಳ್‌ ಫೆಗಷ್ಮುಂ 
(ಕಾಡ್ಮಾಡ. ೧೨೫). 

ಅದಿಕೊಡಗಿ» ಆರಂಭದಿಂದ; ಮೊದಲಿನಿಂದ: ಅದಿತೊಡಗಿ 
ಬೇಟಿಗೊಂಡಿದ್ದು ಕೂಟದಿಂದಾದುದಿನ್ನೈಂಕೊ ವಿಲಾಷ(ಛಂತ. ೪೧-೧೬೬). 

(ಶಂ.) 


ಆದಿಅಯನ (ನಾ). ಪ್ರಥಮಪೂಜೆ, ಉತ್ಸವ: ಉಛಯಮಾರ್ಗದ 


ಹಾದಿ ದೇವಿಯ ಹಬ್ಬದ ಆದಿಆಯನಳೆ ಕುಚ್‌ಯಸು ಅಡಕೆಯ ಮರನು 
ಮೂಡಳೆ ರ್ಕಿ ಹಲರು ಆ ಪಾದಿಯಲು ಮೆಂಸಿಕೊಂಡು ಹೋಚರು 
(Mas. 1-11, ೪೫೩೩-೬೬ ; 1455). (ಅದ್ಮಿ * ಅಯನ) 


ಅದಿಕಥೆ (ನಾ). ಹಿಂದಿನ ಕಥೆ; ಪುರಾಣ: *ಅದಿಳಳೆಯೊಳು... 


ಪುರಾಣಂ * (ಮಗಂ, ೧೩೧-ಆೂ), [ಆದ್ಮಿ * ಅತೆ) 


ಆದಿಕಮಕ (ನಾ). ಮೊಟ್ಟನೊದಲನೆಯ ಅಮೆ; ಭೂಮಿಯನ್ನು 


ಹೊತ್ತಿರುವನೆಂದು ಪುರಾಣಗಳಲ್ಲಿ ಪ್ರಸಿದ್ಧನಾದ ಕೂರ್ಮ; 
ಆದಿಕಮರಂಬರಮಾಳದುನಾಕ್ನಗಳ್‌ (ಕಟಕ, ೧-೫೪). 
(ಅರ್ಯ * ಕಮಳ) 


ಆರಿಕರ್ಣಾಟಿಕೆ(ನಾ). ಹಿಂದುಗಳಲ್ಲಿ ಒಂದು ಪಂಗಡದ ಹೆಸರು: ಅದಿ. 


ಕರ್ಣಾಟಿಕರೂ ನಾಳೆ ಉ್ಳಿಲರು, ದಿವಾನರು ಆಗುತ್ತಾರೆ (ರೂಗಳ. ೬). 
(ಅದ್ಮಿ * ಕರ್ನಾಟಕ) 


4 
I | ಆದಿಳಲ್ಯಾಣ (ನಾ). ೧. ಮೊದಲನೆಯ ಮಂಗಳಕಾರ್ಯ; ಪ್ರತಿಷ್ಠಾ 


ಎಧಾನದಲ್ಲಿ ಮಾಡುವ ಧ್ವಜಾರೋಹಣವೆಂಬ ಮೊದಲಿನ 
ಕುಭಕಾರ್ಯ; ಧೃಜಾಕೋಹಣನೆಂಬ ಉಕ್ಕೃಷ್ಠನಿಧಾನಂ ಅದಿ 
ಕಲ್ಮಾಣಂ ಬ್ರತಿಷ್ಮಾವಿಧಾನಡೊಳಾದಿಳೆಲ್ಯಾಣರೆಂತು . . , ಜೇಕ್ವೆರು 
(ಪ್ರತಿಕ್ಠಾ- ೩-3), ತಿ. [ಜೈನ] ಪಂಡಕಲ್ಯಾಣಗಳಲ್ಲಿ ಮೊದಲನೆ 
ಯದು. "ಗರ್ಧಾವತರಣ ಕಲ್ಯಾಣ' ಪರಾ. [ದ್ಯ ಕಲ್ಯಾಣ) 


ಆದಿಕವಿ 


ಆದಿಕವಿ (ನಾ). ೧. ಮೊದಲನೆಯ ಕವಿ. ೨. (ಸೆಂಸ್ಕೃತದಲ್ಲಿ)] ! 
ವಾಲ್ಮೀಕಿ: ಸಂಸ್ಕೃತದಲ್ಲಿ ಕಾಮಾಯಣ ಮಹಾಳಾದ್ಮದನ್ನು ಬರೆದು 
ವಾಲ್ಮೀಕಿ ಆದಿಕೆನಿಯಾದ (ಸಾಟನ, 3೧). ೩. (ಕನ್ನಡದಲ್ಲಿ) ಪಂಪ: 
ಆದಿಕವಿ ನಂಪನೆಂದನುವಾದಿಸಿ ವಾದಿಸಿ ವಿರೋಧಿ ಸವ! 
ವಿರೋಮಡೆ ಜಿಸರಂ ಮೇದಿನಿಯೊಳವನ ಜಿಸರೆ ಬಿಸರ್ವದೆದೆಸೆಗುಂ! 
(ಛರ್ಮನಿ3. ೧-೩೬). [ಅದಿ * ಕನ್ನ) | i 
ಆದಿಕಾರಣ (ನಾ). ಮೊಟ್ಟಮೊದಲನೆಯ ಕಾರಣ ; ಮೂಲಕಾರಣ: | ! 
ಶ್ರೀಯುವತೀರನಖಿಲಗುಣನಿಧಿ ನಾರಾಯಗನಾದಿಳಾರಣನು (ಹಲಿ ಟಬ. 
೧-೧೨). [ಅದ್ಮಿ * ಕಾರಣ) 
ಆದಿಕಾವ್ಯ (ನಾ). ಮೊಟ್ಟಮೊದಲನೆಯ ಕಾವ್ಯ; ರಾಮಾಯಣ: |19 
ಶ್ರೀಮದ್ರಾಣೂಯಣವೇ "ಆದಿಳಾವ್ಯ'ವೆಂದು ಬಾಡಿಕೆಯಾಗಿದೆ (ಕಬಡಿ. 
೧೬3). (ಅದ್ಯಿ * ಕಾವ್ಯ) | 
ಆದಿಕೆ (ನಾ). ವೇದಿಕೆ: “ಅದಿಕೆ ನೇದಿಕೆಯೊಳ್‌ ” (ಕರ್ಣನ. 6೫). (7) 
ಆದಿಕ್ರೋಡ (ನಾ). ಆದಿವರಾಹ : ಅದಿಕ್ರೋಡನಂತೆ ಳಾಡಿಗೆೆಟ್ಟ | 
ನಂತೆ ಕಾರಮೇಭಘದಂತೆ ಜನನ ಜಕ್ಕ ೦ದೊಳಲಿಯಂತಿರ್ದ ಗಜನೆದಾಜದಿಂ 15! 
(ತಮ್ಮಿರ, ೩-೩೬ ಐ). [ಅದ್ಮಿ * ಕ್ರೋಡ) 
ಆದಿಗೆ (ನಾ). ಮೊದಲಿಗ: ಛೇದಿಸಿ ಸಕ್ಕಭನವನು ಕನ್ನಡಕೆ ತಾನಾದಿಗೆ | 
ಗೆಲಿ ಲೋಕರೊಳು ಆದಿತೀರ್ಥೀರನೆ ಕಥೆಯ ವಿಸ್ತ ಸ್ತರಮೂಡಿದಾದಿಶಂಪನ 
ಪೊಗಳುನೆನು (ನಾಗಳು. ೧-೨೩). [ಆದ್ಮಿ*-ಗೃ) | 
ಆದಿಗರ್ಭೇಕ್ವರ (ನಾ). ಹುಟ್ಟಿನಿಂದಲೂ ರಾಜವಂಶಕ್ಕೆ ಸೇರಿದ 7 
ವನು: ತಾವಾದಿಗರ್ಭೇಶ್ವರರಫ್ತೈದಲಂ ತಳರ್ದೆಡೆಯೆಡೆಯ ಮರಂಗಳ | 
ತೊಲೆಗಳ ಬಾಡಂಗಳ ಬಿಸರ್ಗಳಂ ಬೆಸಗೊಳುತ್ತುಂ (ಪಂಪಧಾ. ೨-೯೬ದ). | | 
(ಅದಿ, * ಗರ್ಧ + ಈಕ್ವರ] | 
ಆದಿಗವುಡ (ನಾ). ಒಬ್ಬಾತನ ಹೆಸರು: ಕಂಬ ೧೫ ಅದಿಗಳು( ಪರನ | | 


5. 


ಹಳಿಯ ಅದಿಗೆಉ (ವು) ಡನ (ಎಕ. ೩೪, ಟಿಕ್ಕಾ. ೬೯-೪೪ | 1112). ls 
[ಅದಿ * ಗದ್ರುಡ (ಆ ಗಾಮುಂಡ)] 
ಆದಿಗಿರಿ (ನಾ). ಉದಯಾದ್ರಿ; ಮೂಡಲಗಿರಿ : ಬಸನರೊದಲಾಗೆಟ್ಲ 
ಕೆಮ್ಮೊಂದಿಸುವ ಸದುಯದೆೊಳರಸುವೀಕದಿ ಸಸಿನವಾದಿನನಾದಿಗಿರಿ ಏರಿ | | 
ದನೊ ಎಂಬಂತೆ (ಬಜ್ಜಢ. 00-30). [ಆದ್ಮಿ * ಗಿಲ್ಲಿ) - | | 
ಆದಿಚಕ್ರಿ (ನಾ). (ಕೈನ) ಮೊದಲನೆಯ ಚಕ್ರವರ್ತಿ; ಭರತ ಚಕ್ರ 39 
ವರ್ತಿ: ಆದಿತೀರ್ಥ್ಧಂಕರರ ಕಾಲದಿ ಆದಿಡಕ್ರಿಯೆ ಧರತರಾಜಧಿಗಾದ | | 
(ಬಜಪೆ. ೧೨-೯೫). (ಆದ್ವಿ * ಡಕ್ರಿ] ಸ! 
ಆದಿಜ (ನಾ). ಮೊದಲು ಹುಟ್ಟಿದವನು : ಅಮಳರಾದಿಜರಛವರನ್ನ ! 
ಯರ್‌ (ಬನಶ. 0-9೭). (ಸಂ.) 
ಅದಿಜಿನ (ನಾ). [ಜೈನ] ಪ್ರಥಮ ತೀರ್ಥಂಕರ; ವೃಸಭ ದೇವ: ಕ 
ಅನತಿರೆಯ ಕೇವಲಡ್ಡಾನನಿರೀತ್ತಿತ ವಿಶ್ವನಾಥನಾದಿಚನಂ . , . ಕೈವಲ್ಮ 
ಲಕ್ಷ್ಮಿಯಂ ಪಡೆದಂ (೪ದಿತ. ೧೦-೧೫). [ಅದ್ಮಿ * ಜಿನ] | 
ಅದಿಜಿನೇಂದ್ರ (ನಾ). * ಆದಿಜಿನೆ: ದೇವಾಸುರ ಮಳುಟಿನುಜಿದ್ಮ 
ಭಾಸುರ ಡಸಣಾರವೀದನಾದಿಕೆನೇಂದ್ರಂ (ಆದಿಪು. ೧೦-೩೮). | 
[ಅದ್ಮಿ + ಜಿನೇಂದ್ರ) | 
ಆದಿಜಿನೇಶ್ವರ (ನಾ).  ಆದಿಜನೆ: ಅದಿಜಿನೇಶ್ವರಂ ದೊದಲಡಶ್ರಿಗೆ, . 
ದೆಸೆ (ಉಂತಿರ. ೧೦-೭೯), [ಆದಿಟಿನೆ * ಈಶ್ವರ) ( 
ಆದಿತಾಳೆ (ನಾ). « ಆದ್ಮಿ ೫. [ಅದ್ಮಿ * ತಾಳ್ಯ (ಇ ತಾಲ್ಕ)] 1 1 
ಆದಿತೀರ್ಥಂಕರ (ನಾ). « ಆದಿಜನೆ: ಆದಿತೀರ್ಥಂಳೆಕರ ಕಾಲದಿ 9] 
ಡಕ್ರಿಯೆ ಭರತರಾಜನಿಗಾದ ಕುದರ (ಬಡ. ೧೧೨-೯೫). |” 


[ಆದ್ಮಿ * ತೀರ್ಥಂಕರ) 


೬೨ 


ಗ 


ಆದಿತ್ಯವಾರ 


! ಆಡಿತೀರ್ಥೆಪ್ರವರ್ತಕ (ನಾ). » ಆದಿಜಿನೆ: ಈ ಭವಕ್ಕೆಂಟಿಕೆಯ 
ಭದದೊಳ್‌ ಭರತದೊಳ್‌ ನೀನಾದಿತೀರ್ಥಪ್ರವರ್ತಕನಾದಂದೀ ಶ್ರೀಮಃ 
ದಾನತೀರ್ಥಪ್ರವರ್ಶಕಂ ಶ್ರೇಯಾಂಸನಕ್ಕುಂ (ಇದಿಫು. ೫-೧೬ ವ). 

[ಆದ್ಮಿ * ತೀರ್ಥ * ಪ್ರವರ್ಶಳ) 
ಆದಿತೀರ್ಥೇಶ (ನಾ). * ಆದಿಜಿನ: “ನಮಸ್ಸಿದೈೆ ( ಭ್ಯಗ ಎಂದಾದ 
ತೀರ್ಥೇಶರ್ಥಿ ವಂದಿಸಿ ದೀಕ್ಷೆಗೆಯ್ದ 0 (ಉಂತಿಪು. ಇ; ಆದಿ ತೀರ್ಥೇ 
ಶನ ಕಥೆಯ ನಿಶ್ರರೆಮಾಡಿದಾದಿವಂಜನ ಪೊಗಳುವೆನು (ನಾಗಳು. ೧-೨೩). 
[ಆದ್ಮಿ 4 ತೀರ್ಕೇಶ] 

ಆದಿಶೀರ್ಥೇಶ್ವರ (ನಂ). » ಆದಿ ಜಿನ: ದಾಗ್ರಧೂಮುದ್ರೆಯೊಳ್‌ 
ಮುದ್ರಿಸಿ ನಂದತ್ತಾದಿತೀರ್ಕೇಕ್ವರನ ಟರಿತದೊಳ್‌ ವಾಕ್ಮನೂಗಳ್ಳ 
ಕೋರಂ (೪ದಿತೆ. ೧೩-೭೯). [ಅದ್ಕಿ * ಶೀರ್ಥೇಶ್ವರ) 

ಆದಿತೇಯ (ನಾ). ಅದಿತಿಯ ಮಗ; ದೇವತೆ; ಸುರ. (೫) 

ಆದಿತ್ಕ (ನಾ). ೧. ಇ ಆದಿತೇಯ: *ಆದಿತ್ಮಃ . . . ಅನಿಮಿಷ... 
ದೈದತಮ್‌- ಈ ೨೧ ದೇವರ್ಳಳ ಪೆನರ್‌ ಗ(ಹರಾಯು. ೧೧೪); ಅದಿತ್ಕನ 
ಹಿಶೃ ವವತೈಗಳಾವಾ ಳೆರ್ಯಭನುಮರದಿತಿಯುಂ ... ಯದುದಂರಜರಿದರ 
(ಜಗವಿ. ೧-೬೫). ೨, ಸೂರ್ಯ : *ಅದಿಕ್ಶಃ ,.. ಕಮೀ... ತ್ರಯಾ 
ತನುಃ-- ಈ ೪೭ ಅದಿತ್ಕನ ಪೆಸರ್‌ ” (ಹಲಾಯು. ೭-೩೬೫) ; ನದಗ್ರಹರ 
ನಡುನೆ ಚೆಂದ್ರಾದಿತ್ಮರುರ್ವಿಯಂ ಪರ್ನಿ ಪಸರಿಸಿದೆ... ಶೆಆದಿ (ಆಡಳಾ. 
೨-೫); ಪುರದ ನೆಳೆವನೆಗಳಂ ದಾಂಟಿಲಾಆದಾದಿಶ್ಯಂ ತೆಂಕು ಬಡಗು ಬಳೆ 
ಯೊಳೆ ಬಾನೊಳ್‌ ಪೋಪನಬ್ಬಂ (ಅದ್ಭುತ. ೪0-೨೩). ೩ಿ.ಆಗ್ಟ್ರರಕಾ 
ದಿತ್ಯರಲ್ಲಿ ಒಬ್ಬನ ಹೆಸರು. ೪. [ಜೈನ] ಎಂಟು ಜನ ಲೋಕಾಂತಿಕ 
ದೇವರಲ್ಲಿ ಒಬ್ಬ: ಸಾರಸ್ವತಾದಿಕ್ಕ ನಪ್ಸೈರುಣಗರ್ಧತೋಯ ತುಹಿತು 
ವ್ಯಾದಾಘಾಂಪ್ಯ ew. ಯೋಕಾಂತಿಕ. ದೇವರ್‌ ಬಂದು (೪ ದವ. 
೯-೬೦ ನ), ೫, [ಛಂದ] ಜಗಣ (ಲ-ಟ) ಎಂಬ ಅಕ್ಷರ ಗಣ: 
ಆಶೀರ್ವಾದದೊಳುರ್ವಿಯುಂ. .. ಧೈರ್ಯಕನೆಲಂ ಭೀತಂಗಮಾದಿತ್ಯಂ 
(ಪಾಂ30. ಧೀರೋನ್ನತಂಗಗ್ನಿ] . . . ಧಾಸ್ಮದ್ದೇವಗಣಂಗಳೆಂದಟುಓಿರೊ 
(ಳ೪ಂರೊ ಟು. ೧೧೩೬೨), ೬. ದೇವತೆಗಳಲ್ಲಿ ಒಂದು ಗುಂಪು, 
ಗುಂಡಿಗೆ ಸೇರಿದವನು. 

ಅದಿತ್ಯನಕಲ್‌ » ಸೊರ್ಯನ ಚಿಹ್ನೆಯಿರುವ ಗಡಿಗಬ್ಬು: 
' ಅಗ್ನೇಯದೊಳ್‌ ಅದಿಶ್ಮನ ಕಲ್‌ (ಎಇ. ೫೪1, ೫೬-೩೨; 1053). [ಜಂ.] 
ಆದಿತ್ಯಪ್ರಭ (ನಾ). ಸೂರ್ಯನ ಪ್ರಭೆಯಂತೆ ತೇಜಸ್ಸುಳ್ಳವನು: 
ಜಿಸಸುಪುದೆಸಣುದಿತ್ಮ ಪ್ರಭ ನಿಮ್ಮ ಬಂದ ಕಾರ್ಯಾಂತರಮಂ (ಜರಿ. 
ತಿ-೪೨). (ಸಂ. (ಆದಿಕ್ಕ * ಪ್ರಭಾ * ~)] 
ಬಲ (ನಾ). ಸೂರ್ಯಬಲ: ಯಾದವ ನಾರಾಯಣನ ಅವತಾಕಕ್ಳಿ 
ತಾರಾಬಲಂ. ಅಯಿಶ್ಚರೃಕ್ಳೆ ಯಾದಿತ್ಮಬಲಂ ಡತುರೋಪಾಯಕ್ಕೈ ಡಂತ್ರ 
ಬಲಂ (ಸೌಇಇ. ೫%, ೨೦೨-೧೦; 184). ([ಅದಿಶ್ಶ * ಬಲ) 
ಆದಿತ್ಯಭಕ್ತ (ನಾ). ಒಂದು ಗಿಡದ ಹೆಸರು : “ಮಂಡೂಕೀ- ಅರಿತ 
ಭಕ್ತ” (ಓಹಧಿ. ೧೧೫); ಅದಿತ್ಮಭಕ್ತ-- ಈ ಸಮವಲವನ್ನು ಅಕ್ಕಿ 
ಗೆಚ್ಚಿನಲ್ಲಿ ಕುಡಿಯಲು ಹೊಟ್ಟಿಗಟ್ಟು ಮಾಣ್ಬಂ (ಎದೈಎ. ೧). 
(ನಂ, ಅದಿತೃಛಕ್ತಾ) 

ಆದಿತ್ಯವಾರ (ನಾ). ಸೂರ್ಯನ ಹೆಸರಿನ ವಾರ; ಭಾನುವಾರ: 
ಹ್ತ ರ್ತ್ವಧಾಂ ಸಂವತ್ಸರದ ಚೈಪ್ಠ ಶುದ್ಧೆ ತ್ರಯೋದಶಿ ಆದಿತ್ಯವಾರದನ್ನು 
(ಇಂ. ww, ೧೮೦-೧೩ ; 1048). 

ಆದಿತ್ಕವಾರದವರು ಇ ಆದಿತ್ಯವಾರದ ದಿನ ತಮ್ಮ ಕುಲದೈವ 
ವನ್ನು ಪೂಜಿಸುವವರು ; ಹಾಲುಕುರುಬರಲ್ಲಿ ಒಂದು ಪಂಗಡ 
(ಎಜಮ್ಯಿ. 1, ೪). [ಆದಿತ್ಕ * ದಾಕ್ಕ] 


ಆದಿತೃಸುತ ಓಂ ಆದಿಯುಗ 


ಆದಿತ್ಯಸುಕ (ನಾ).೧. ಸೂರ್ಯನ ಮಗ; ಕರ್ಣ: ಅದಿಕ್ಕಬತಬತನ! | ಅದಿಪ್ರಾಸೆ (ನಾ). [ಛಂದ] ಪದ್ಯದ ಪ್ರತಿಷಾದದ ಆದಿಯಲ್ಲಿ 


ಉರ್ಯಮಂ.. . . ಏವೇಕ್ವಿನಾಹನರೊಳು (ಜೈಮಿಲಾ. ೪-೬೪)., | ಒಂದೆರಡನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ 

೨. ಸುಗ್ರೀವ. ೩. ಶನಿ. ೪. ಯಮ, (ಅದಿಕ್ಕೆ * ಸುತ) | | ವಿರುವಂಶಹ ರಚನೆ ; ದ್ವಿತೀಯಾಕ್ಷರ ಪ್ರಾಸ: ಅದಿಪ್ರಾನದನ್ನು 
ಆದಿಕ್ಕಾಲಯ (ನಾ). ಸೂರ್ಯದೇವಸ್ಥಾನ:: ನೆಗ್ಟುತ್ತುಂಗ ಶಿವಾ। ಬಿಟ್ಟು ಅಂತ್ಮಪ್ರಾಸವನ್ನು ಹೇಳಿಕುವುದೂ ಉಂಟು (ಕೈಪಿಡಿ 45). 

ಅಯ ಪ್ರತತಿಯಾದಿತ್ಯಾಲಯಂ ಸಾಳೆ ವಿಷ್ಣುಗೃಹಂ ಬುದ್ಧ ವಿಹಾರ ಮಹಾ |' sl (೪ಡಿ * ಪ್ರಾಸ] 

ರಸಂ (3949. ಸಸ, ೯೯೨೩೯ 4 1904), .[(ಕದಿಕ್ಕ * ಆಲಯ] | | ಅದಿಬ್ರಹ್ಮ (ನಾ). ಎ ಆದಿಚೆನ: ಶ್ರೀಶೇವೇಂತ್ರಮುೋಂದ್ರವಂರಿತ 
ಆದಿದೇವ (ನಾ). ೧. ಮೊಟ್ಟಮೊದಲಿನ ಪ್ರಭು; ಪರಮ ಪ್ರಭು. ! ಗುಣನ್ರಾತಂ ಜಗಶ್ಪಾಮಿ ಸಂದಾದಿಬ್ರಹ್ಮನಣಧಟೋಧಾಳೆಯಂ 


ತಿ. ವಿಷ್ಣು. ೩. ಶಿವ. ೪. ಬ್ರಹ್ಮ. ೫. » ಆದಿಬನೆ: ಇದಿರ್ಗೊಳ್ವಂ 
ತಾಯ್ತು... ಇಂದ್ರಕ್ಕೆಲಕ್ಕತಿಕಯಮಹಿಮಂ ಬಂಡೊಡಂದಾದಿದೇವಂ 
(೪೭8. ೩-೩೦). (ಅದ್ಮಿ * ದೇವ | 
ಆದಿದ್ರಾವಿಡ (ನಾ). ಹಿಂದುಗಳಲ್ಲಿ ಒಂದು ಪಂಗಡದ ಹೆಸರು. | 
i 

| 


| (488. ೧-೧). (ಅರಿ * ಬ್ರಹ್ಮ) 
! ಅದಿಧಟ್ಟಾಕಳೆ (ನಾ). * ಆದಿಚಿನೆ: ಇಂದ್ರಸಂತೆನಗೆ ಸಾಂವಿತ್ನೆರಡೆ 
ಹ ಕೈಯೆರಟ್ಟಣ್ಣ ಕೊಂಡೆ ನಾಲಗೆಯುದುಂಡೆ ಟಂತಿಸುನೆನಾವಿಭಟ್ಟಾರಳಾ 
1 (ಅರಿವು. ೧೬-೮೯). (ಅದ್ಮಿ * ಛಟ್ಟಾರಳ) 
(ಅವಿಭೈರವ (ನಾ). ರುದ್ರ: ಭೋಂಳನೇಳಾರ್ಣದರೊಳಾಡುತಿಜ 
1 ಕೂರಂಳಿನಂಳನದ್ದೇಗದಿಂ ತೆಗೆದುದಿಛೈರೆದಂ ಸಂಹಾರಮಂ ಮಾಡಿ 
ಜಂ (ವೀಕೈಪು ೩-೧೧-೧೧). (ಆದಿ « ಭೈರವ) 
ಆದಿಮ (ಗು). ೧, ಮೊದಲಿನ; ಮೂಲದ. (ನಾ). ೨. ಮೊದಲಿನ 
ವನು; ಪ್ರಥಮ: ಪ್ರೇಮಕ್ಕೈರ್ಮಲ್ಳ ನಮ್ರುಶಾ ಸಂತೋಷ ಸಂಭೂತ 
| ಬುಡು ಜೀವಾತ್ಮಸಂದೋಪ ಅಚಮಸಸ್ಸಂಡಾಕರಾಡಿದುರ ತೆರವಿತೆದುದು 
| 
ಆದಿನಾರಾಯಣ (ನಾ). ಮೊದಲನೆಯ ನಾರಾಯಣ; ಎಷು: ಆದಿಮಾರ್ಗೆ (ನಾ). ಪ್ರಾಚೀನರ ಮಾರ್ಗ ; ಹಿಂದಿನವರ ಮಾರ್ಗ; 
ಇರಿನಾರಾಯಣನಾ ಕೇನಸೊಡಗೂಡಿಯಾದರೆದಿಂದದಕರಿಹೆ (ತ೦ಬ.] | ಮೊದಲಿನ ಮಾರ್ಗ : ಮನಂ ಸಂತನಂಟರೆ ಪಪಿಪ್ರಷ್ಟ ಹಜೋಗತೃರ 
ma). [ಅದ್ಕ ನಾಯಯ) "1 ಟಿತ್ತನಾಗಿಯಾದಿದೂರ್ಗ ಪ್ರಹಿಕದುತಿಯಾಗಿ ವಾಂಡುಳಶೀಳಾತಳದೆ ರಂಗ 
ಆದಿನಾರಾಯಣಿ (ನಾ). ಆದಿನಾರಾಯಣ: ಪತ್ನಿ; ಲಕ್ಷ್ಮಿ: al | ಭೂಮಿಯಾಗಿ (ಉ ೪ ೨ಡಿ. ೧೮-೩೦5), ಕಪ್ಪಡಕ್ಕೆಂ ಸಂಸ್ಕೃತಕ್ಕೆಂ 
ಸಾರಾಯಚೆ ಪರಾಮಣಿ ನುದೆರುಯೆ ಗಜಲಕ್ಷ್ಮಿ Re | ಸಮೂಸನಿಬ್ಬ ಆಡಿದವಿರ್ಗದಿಸೆಂಕರ್ಕೆ ಕೆಲವಂ ಸಂರುದಸಅದಿರ್ಧರು 
n 
1 


(ಅದ್ಮಿ * ದ್ರಾವಿಡ) 
ಆದಿಧೌರ್ಯ (ನಾ). ಸಮರ್ಥರಲ್ಲಿ ಅಗ್ರಗಣ್ಯ; ಅಗ್ರೇಸರ: 
ಮೂಯೆಯಂ ಳೋಳಿತಳಂಗೆಯ್ನ ಹಲಗೆಯಂರ್ಯ ಶಂಭುಳಾರ್ಯವಿನು 
ತಾದಿಧೌರ್ಯಂ (ವೀಕ್ಪಿರು. ೩-೧೪-೩), [ಜಂ] [3 
ಆದಿನಾಥ (ನಾ). » ಆದಿಜಿನ. | 
ಅದಿಸಾಧಮತ * ಜೈನಮತ ; ತೀರ್ಥಂಕರ ಮತ (?): ತತ್ತ 


(ಕುವ್ಮಾಳ. ೧೬). (ಸೆಂ. ಅದಿರಾರಾಯಡೇ) (ಕದುದ. ೧೬೪ ವೃತ್ತಿ). (ಆದಿ * ಮಾರ್ಗ) 
ಆದಿಸರ್ವ (ನಾ). ೧. ಮಹಾಧಾರತದಲ್ಲಿ ಮೊದಲನೆಯ ಪರ್ವ: | ! ಆದಿಮುಕ್ತ (ನಾ). [ಕೈನ] ಬಂಧನದಲ್ಲಿದ್ದು ಮೋಕ್ಷವನ್ನು ನಡೆದ 
ಳತಾಗಟಿ ಭಾರತ ಕೆಫಾದುಂಜರಿಯೊಳ್‌ ಅದಿಪರ್ವಂ ಸಮಾಪ್ತಮಾದುದು | ವನು: ಪರಮಶಿವನ ಉವಾಸನೆಯಿಂದ ನೀತನುಲರಾದ ಪುರುಷರು 
(ಅರ್ಕ ಅ. ೨೦-೬೯ ರ). ೨, ಮೊದಲನೆಯ ಹಬ್ಬ; ಯುಗಾದಿ, | ಪರಮಶಿವನ ಪರಮನಾಮ್ಯರೆಂಬ ಮುಕ್ತಿಯನ್ನು ಹೊಂದಿ ಶಾತ್ವತ 
ಹಬ್ಬ (ದಕ. 8). (ಅದ್ಮಿ $ ರ್ಜ) | ಶಿನರಾಗಿರುವರು, ಅದರೆ ಇದರು ಅದಿಮುಕ್ತರು, ಪರಮಶಠಿವನು ಅನಾದಿ 
ಆದಿಪುರಾಣ (ನಾ). ೧. ವ್ಯಾಸರು ಬರೆದ ಮೊದಲನೆಯ ಪುರಾಣ. |: ಮುಕ್ತನು ಆದುದರಿಂದಲೇ ಪರಮಪಣೆ ವಿಶೇಷಣದ್ರೆ (ಟೀನಾ. ೩೦೧). 


೨. (ಜೈನ) ಮೊದಲನೆಯ ತೀರ್ಥಂಕರನಾದ ವೃಷಧರೇವನ| | [ಆದ್ಮಿ 4 ಮುಕ್ತ] 

ಚರಿತ್ರೆಯನ್ನು ತಿಳಿಸುವ ಪುರಾಣ; ಪಂನನು ರಚಿಸಿದ ಒಂದು] | ಅದಿಮುನಿಪಶಿ (ನಾ). - ಆದಿಜನ: ಕಚ್ಚ ನುಪಾಕಪ್ಟೈ ಮರೀಡ್ಕಾರಿ 

ಗ್ರಂಧ: ಸ್ವರ್ಗಾಜನರ್ಗಕ್ಕದೂಸ್ಪದಮಮ್ಸಿದಿದ್ರರಾಣ ವಬ್ಚುಕೃತಿಯಂ; | ಗಳಾದಿಮುಧಿಪತಿಯ ದೊಗದುಂ ನೋಡಿ (ಇಡಿದೆ. ೯-೪೪ ಬ). 

ಪೇಟ್ಮಂ . - . ಸಂಸಾರಪಾರೋದಯಂ (ಅದಿವು. ೧೩-೩೮). |; (೪ಡಿ * ಮುನ್ಶಿ * ಪತಿ) 

[ಆದ್ಮಿ * ಪುರಾಣ) ೫। ಆದಿಮೂಲ (ನಾ). ೧. ಮೊಟ್ಟಮೊದಲು; ಉಗಮಸ್ಥಾನ. 

ಆದಿಪುರುಷೆ (ನಾ). ೧. ೯ ಆದಿಚಿನೆ: ಪುರಮುದಂಕಃಪ್ರರಮುಮಾದಿ| ! 3, ಎಲ್ಲಕ್ಕೂ ಮೂಲವಾದ ಭಗವಂತ: ಕಂರಾಜ ಕಷ್ಟದಲಿ ಅದಿ 

ಪುಯಷಜನ್ಮೋತ್ಸವ ಸುಧಾಂಟುರಾಶಿಯೊಳ್‌ ಕೂಡಿ ಮೂಡಿ (ಅದಿ. ! ಮೂಲ ಎಂದು ಕೆರೆಯಲಾಕ್ಷಣ ಬಂದು ಒದಗಿದೆಯೊ ನರಹರಿಯೆ (ನಳ. 

4-೧ 5). ೨. * ಆದಿನಾರಾಯಣ: ಅಜ್ಞಾಯತನೇತ್ರಣಾದಿಫುರುಪಂ! , ೧೨೧). [ಅದ್ಮಿ ಮೂಲ] 


ಭೆರುಹೋಶ್ತರುನೀ ಡಳುಕೃನಾರಾಯಣದೇನಂ (ಗಡಾ ಯು. ೧೧)! | ಆದಿಯಮಳೆ (ನಾ). (ಕಾವ್ಯಮಿಸ] ನದ್ಯದೆ ಪಾದಗಳ ಮೊದಲಲ್ಲಿ 
ದೇವರೆ ದೇವಸಾದಿಪುರುಷಂ ಜಲರಯ್ಕೆಯೊಳಿಡಗಪಂ (ಜಗದಿ. ೧-೬೨). ಅ] ಬರುವ ಯಮಕೆ. ಉದಾ: ಮುಂಶಣಕಂ ಡದುರರ್‌ ಗಡೆ ಮಂತಣಳಂ 


೩. ಶಿವ; ಅದಿಭ್ರೆರುಷಕೊಟ್ಬ ಪುರುಷನು ನಮ್ಮ ಕೂಡಲಸಂಗಯ್ಯ | ಈ ನೆಗವಿ ಬಂದರೆನಿಸಿರ್ದುಂ ತಾಂ ಮಂಕಣಮುಸಿರದೆ ಕೆಲರಾಮಂತಣ 
(ಬನದ. ಣಾ). [ಅದ್ಮಿ * ಪುರುಷ) | : ಮುಂಡಂತೆ ಬೆಜರನೆಯಲೊಳೆ ತಣೆದರ್‌ (ಉದ್ಯಾದ. ೫೩೬). 
ಆದಿಶ್ರಸಾದಿ (ನಾ). (ವೀಕ್ಸಿ] ಚಿತ್ತದ ಐಕ್ಯದಿಂದ ಶಿವನ ಪ್ರಸನ್ನತೆಗೆ (ಅದ್ಯ * ಯಮಕ) 


ಪಾತ್ರನಾದವನು: *ಟತ್ತದ ಕೂಟದಿಂದ ಶಿವನು ಪ್ರಸಸ್ನನಾಗುತಿಹಸು, , ಆದಿಯುಗ (ನಾ). ಮೊದಲನೆಯ ಯುಗ; ಕೃತಯುಗ: ನಡೆದು 
ಅದೂ ಕಾರಣದಿಂದ ಅಜಾಕಂಗೆ ಶಿನಕ್ತ್ಯ್ಯಧುಂಟು ಅಕನು ಆದಿಪ್ರಸಾದಿ 4 ದಾದಿಯುಗಂಗಳೊಳು ನಾಲ್ಕಡಿಯೊಳುಪ್ನತ ಧರ್ಮವೆ (ಬಸವ. ೨-೫). 
ಯೆಂದು ಹೇಳಲ್ಪಡುತ್ತಿಹದು * (ಕೈವಟೀ, ೫೨). [ಊದ್ಕಿ * ಪ್ರಕಾಂ)! ಗೆ (೪ * ಯುಗ] 


ಆದಿರಂಗ 


ಆದಿರಂಗ (ನಾ). ೧. (ಕಾವೇರಿಯಲ್ಲಿ) ಮೊದಲನೆಯ ದ್ವೀಪದಲ್ಲಿ! 
ನೆಲಸಿರುವ ರಂಗನಾಥ. ೨. ರಂಗನಾಥನ ಸ್ಥಾನವಾದ ಶ್ರೀರಂಗ 
ಪಟ್ಟಣ (ದಕ. 9). [ಆದ್ಮಿ * ರಂಗ) 
ಆದಿರಾಜ (ನಾ). ೧. ಮೊದಲನೆಯ ರಾಜ: ನೀನಾರಿರಾಜನೈಿ ನನಗಾ 
ನಾಲ್ಕುಂ ರಾಜನಿದ್ಯೆ ಪುಟ್ಟಿರುದಲ್‌ಂ ನೀನೆ ಬೆಳಸುವುದು ನಯಮ ಂ| 3 
(ಆದಿವು. ೧೪-೧೦); ಆದಿರಾಜಸರಂಪರಾಪುತ್ರ ಪೌತ್ರನಳೆಳಂಳಾಚಾರೆ 
ಸಾರಂ ಸುಖದೊಳರಸುಗೆಯ್ಕೆ (ಕಾ ೦ತಿಪು. ೬-೬೧ ದ). ೨. ಮನು 
ಚಕ್ರವರ್ತಿ. ೩. [ಕೈನ] ಭರತಚಕ್ರವರ್ತಿಯ ಮಗನೊಬ್ಬನ 
ಹೆಸರು; ಆ ದಿನದೊಳು ಜಾತಳರ್ಮವ ಮಾಡಿಸಿ ದ್ಹಾದಕದಿನದೊಳು 
ನೃಪತಿ ಆದಿಜಿನನ ಪೆಸರವನಾದಿರಾಜನೆಂದಾದರಮಿಗೆ ನಾಮನಿಟ್ಟ (ಭಂಡ. | 10 
೨೫-೯೮). ೪, ಒಂದು ಗಿಡದ ಹೆಸರು (ಮಂಗ. ೨೫-೪೬೬). 
[ಆದ್ಮಿ * ಉಜ] 
ಆದಿರಾಜಮಾವು (ನಾ). ಒಂದು ಜಾತಿಯ ಮಾವು: “ಮನ್ಮಥಾ 
ನಂದೆ ಆದಿರಾಜಮಾವು ಮದನೇಲ್ಭ್ಛ್‌ಾಫಲಃ.. ಅದಿರಾಜದೂವು, 
ನನೇಜ್ಮಃ- ಆದಿರಾಜಮಾವು, ರಸಾಲ- ಅದಿಉಜಮಾವು” (ಓಷಧಿ. (13 
೧೨೨ | ೧೨೬ ; ೧೩೬; ೧೪೬). [ಆದಿರಾಜ * ಮುದ್ರ) 
ಆದಿರುದ್ರ (ನಾ). (ವೀಕೈ) ತ್ರಿಮೂರ್ತಿಗಳಿಗೂ ಮೂಲನಾದ 
ಪರಮೇಶ್ವರ : ಆದಿರುದ್ರನ ಮಗಳು ಆದಿಶಕ್ತಿ (ಬಸನ. ೮೩೦). 
(ಆದ್ಮಿ * ಕುತ್ರ] 
ಆದಿಲಕ್ಷ್ಮಿ (ನಾ). * ಆದಿನಾರಾಯಣಿ : ಆದಿಲಕ್ಮ್ಮಿಯ ಗಂಡ್ಯಸೆಸೆದನು | 29 
೬ ಳೌಸಲೆಯ ಗರ್ಭದಲಿ (ಟರ. ೧-೪-೧). (ಸಂ. ಆದಿಲಕ್ಷ್ಮೀ) 
ಆದಿಲಿಂಗ (ನಾ). [ಎಕ್ಸ] ಜಗತ್ತಿಗೆ ಮೂಲಭೂತವಾದ ಲಿಂಗ; 
ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಅದಿ ಶಿವತತ್ತ್ವ; ಮೂಲ 
ಲಿಂಗ: ಅದಿಲಿಂಗದೆಂಬುದು ಬೇಣ್‌ಟ್ಲ ಕಾಡರೊ . . , ಮುಂದಿರ್ದ 
ಭನವ ನೀವಂಗಿಯಿಂ ಭೋ (ಅದದಂ. ೨೪೨-೧೨೪೫). 
, [ಅದ್ಮಿ * ಲಿಂಗ) 
ಆದಿವಸ್ತು (ನಾ). ಪರವಸ್ತು : ವೇದ ಸಿದ್ಧಾಂತ ಪುರಾಣ ಶರ್ಕಾಗಮ 
ದೋದಿಗೆ ಸಿಲ್ಕಿ ಸಿಲ್ಕ ದನಾ ಆದಿಗನಾದಿಯಿಂದಶ್ತತ್ತಲಆ್‌ನೇಜಿದಾವಿ 
ವಸ್ತುವ ಕಂಡರದರು (ಭಂಡ. ೬೭-೩೧). [ಅದ್ಮಿ * ಪತ್ತು) 
ಆದಿವಾರ (ನಾ). ವಾರದ ಮೊದಲನೆಯ ದಿನ; ಭಾನುವಾರ: ಪಂಡಮಿ |» 
ಅದಿದಾರ ಧಾರೇಸ್ಪರ ದೇವರೆ (ಇಎ. ೧೯೪೬, ಭಟ್ಕಲ್‌. ೩೪೨-೫ ; 1003) ; 
ವೈಕಾಖ ಸುಧ ಅದಿವಾರದಂದು (ಎಕ. ೪], ಶರೀಕೆ. ೪-೩; 1265). 
[ಅದ್ಮಿ ದಾರ) 
ಆದಿವಾಸೆರ (ನಾ). ೬ ಆದಿವಾರ : ಶುಕ್ಲೆಪಶ್ಷಡೊಳ್‌ ಬಿದಿಗೆಯೊಳಾದಿ 
ವಾಸರದೊಳುತ್ತರೆಯೊಳ್‌ . . , ಆದುದು ಕವಿರತ್ನನಂದೆನನ ರಾಯನ |» 
ಚಾತಳಂ (ಅಚಿಡಿ. ೧೨-೬). (ಆದ್ಮಿ * ವಾಸರ) 
ಆದಿವಾಸಿ (ನಾ). ಒಂದು ದೇಶದ ಮೂಲನಿವಾಸಿ: ಆದಿವಾಸಿ] 
ಗಳಾದ ಬಡಗರು ಬೆಟ್ಟಿಡೆ ಮೇಲೆ ಸಾಲುಸಾಲಾಗಿ ಕಟ್ಟಿದ ರುಡಿಸಲುಗಳಲ್ಲಿ ! 
ವಾಸಿಸುವರು (ಪ್ರಾಂವಿ. ೧೯೫). (ಸಂ. ಆದಿವಾಸಿನ್‌) 
ಆದಿನಿಭಕ್ತಿ (ನಾ). [ವ್ಯಾಕ] ಮೊದಲನೆಯ ವಿಭಕ್ತಿ ; ಪ್ರಥಮಾ ಇ 
ವಿಭಕ್ತಿ: ಅದಿನಿಛಕ್ತಿಯೊಳಂ ಸ್ಟಾಮ್ಯಾದಿಯೊಳಂ ಷಷ್ಠಿ ತಾನದಕ್ಕುಂ 
(ಉಾದ್ಯಾವ, ೧೨೦). [ಆದ್ಮಿ * ವಿಭಕ್ತಿ) 
ಆದಿಶಕ್ತಿ (ನಾ). ಮೂಲಶಕ್ತಿ; ಮಹೇಶ್ವರಿ: ಮೋದದಿಂದಾಕುಂಚನಂ 
ಗೆಯ್ದಾದಿಕಕ್ತಿಯನಾಂತು (ಬಸಭು, ೫೫-೪೯) ; ಅಂ ಮಹೇಕನಾಶ್ರಯಂ 
ಗೆಯ್ದಿರ್ಪವಳ್‌ ಎನ್ನಂ ದುಜೇಶ್ವರಿಯೆಂದುಂ ಅದಿಕಕ್ತಿಯೆಂದುಂ [ಅ 
ಕರೆವ” (ಅದ್ಭುತ. ೫೩-೧೬). [ಅದ್ಮಿ ಶಕ್ತಿ) 


25 


ow 


ಅದ್ಕೆ 


ವಿಷ್ಣುವಿನ ಹಾಸಿಗೆಯಾದ ಸರ್ಪರಾಜ. 

[ಅದ್ಮಿ * ಶೇಷ) 

| ಅಡಿಕೈವ (ನಾ). ೧. [ವೀಕೈೈ) `ಏಳು ಬಗೆಯ ಕೈನಪ್ರಭೇದಗಳಲ್ಲಿ 
ಒಂದು : ಅದಿಕ್ಕೆವವನನುಳರಿಸದೆ (ಮೋಳಿಮಾ. ೧೨೬-೪೯೧) ; ಆದಿಕ್ಕೆವ, 
ಮಹಾಕೈವ, ಅನುಕ್ಕೈವ, ಅಂತರ (ಆದಾಂತರ) ಕೈದ, ಪ್ರವರನ್ಕಿದ, ಅಂತ್ಮ 
ಶೈವ ಎಂಬ ಈ ಅಣು ಶೈವದ ನೀತಿಯಲ್ಲ (ಹಡ್ತೇವ. ೯); ಅ ದೀಳ್ಪಾ 
ಯುಕ್ತಮಾದ ಅನಾದಿಕ್ಕೆವ, ಅರಿಕೈವ... ಅಂತರಕೈವವೆಂಬವೇ ಸಪ್ತ 
ಕೈವಂಗಳು (ಎದೇಕ. ೬೨). ೨. ಆದಿಕೈೈವ ದೀಕ್ಷೆಯನ್ನು ಹೊಂದಿರ 
ವನು: ಅವುಗಳಲ್ಲಿ ಶಿವನ ಪಂಡೆನಕ್ತದಿಂ ದೀಕ್ರಿತರಾದ ಳೌಶಿಕಾದಿ 
ಮೆಷೀಕ್ವರರೇ ಅದಿಪ್ಟಿವರು (ಬೇಳ. ೭೨). [ಆದ್ಮಿ* ಶೈದ) 

ಆದಿಷ್ಟ (ಗು). ೧. ಉಪದೇಕ ಹೊಂದಿದ; ಅನ್ಪುಣೆ ಪಡೆದ. 
೨. [ವ್ಯಾಕ] ಆದೇಶವಾದ. [೫ಂ.] 

ಆದಿಸ್ಟ್ರಣ (ನಾ). ಆಸ್ತಿಭಾರ: ಸೋವಂಣನು ಮಾಡಿಸಿದೆ ಧರ್ಮ 
ದೇವಲ್ಯದ ಮುಂದಣ ಆದಿನೃಣ (ಮೈಳರಿ. ೧೯೨೪, 9-೫; 1353). 

(< ಸಂ. ಅಧಿಷ್ಠಾನ 

ಆದೀಕ (ನಾ). ಲಾಭ; ಆದಾಯ: ಅದೀಕವನಿದ್ದೋನು ಉಂಡು ಸಾಯ 
ಅಜ್ಜ, ಸಾಲವಿದ್ದೋನು ತೀರಿಸಿ ಸಾಯಲ್ಲ (ಗಾಡೆ). [೮ ಸಂ. ಅಧಿಕೃ) 

ಆದೀಕೆರೆ (ನಾ). ಒಂದು ಊರಿನ ಹೆಸರು: ಅದೀಳೆಕೆ ಮಾಧನಛಟ್ಟಿಂ 
ಮಕ್ಕಳು (ಎಳ. ೪೬, ಶಿವಮೊ, ೨-೧೦೫ ; 1601). 

(೪ರ, * ಕೆಕ್ಕೆ (< ಕೇ!!)) ತೆ 
ಆದೀನವ (ನಾ). ೧. ಕ್ಲೇಶ; ವೃಥೆ; ವೇದನೆ. ೨. ದೋಷ: *ದೆಎನಃ, 
ಅದೀನದಃ. ಈ 3 ದೋಷಂ” (ಹಲಾಯು. ೧೨೭-೮೦೬). [ಸಂ,) 
ಆದೀಕ್ಚರ (ನಾ). ಆದಿಜಿನ: ಶ್ರಿಫುರವನು ಡಾತರೂಪನು ಕಳೆದಾರೀಕ್ಕರ 
ಸುಟ್ಟಿ ಳೌತುಕವನು ಬೇಳುವೆನು (ತ್ರಿಭಸಾಂ. ೩-೩೫). [ಸಂ.) 

ಆದು "ಆಯ್‌? ಪರಾ. 

ಆದುಣಿಗ "ಆಯ್‌ ಪರಾ. 

ಆದುದರಿಂದ, ಆದ್ದರಿಂದ (ಅ). ಆ ಕಾರಣದಿಂದ; ಅದರಿಂದ; ಆ 
ನಿಮಿತ್ತವಾಗಿ: ಆದರೆ, ಆದರೂ, ಆದ್ದರಿಂದ (ಆದುದರಿಂದ) ಅನ 
ಕಾರಣ ಇದ್ರ ಮುಖ್ಯವಾಗಿ ಜಾಕ್ಕಗಳಿಗೆ ಸಂಬಂಧವನ್ನು ಳಲ್ಪಿಸಕಕ್ಕ 
ಅವ್ಯಯಗಳು (ದುಧ್ಮ ಮ. ೧೬೨). ಆದ್ದರಿಂದ : ನೀರು ೧ಂಕ ಕಡೆ 
ಸೊಳ್ಳೆಗಳು ಹೆಡ್ಬುತ್ತವೆ. ಅದ್ದರಿಂದ ಹೌಗುನೆಲದೆಲ್ಲಿ ಮನೆ ಕಟ್ಟಬಾರರು 
(ಮಧ್ಯಮ. ೧೬೧). [೮ ಅಗ್ಗು) 

ಆದೃತ (ಗು). ೧. ಆದರಿಸಲ್ಪಟ್ಟ; ಗೌರವಿಸಲ್ಪಟ್ಟ. ೨. ಆದರವುಳ್ಳ; 
ಆಸಕ್ತಿಯುಳ್ಳ. ([ಸಂ.) 

ಆದೈಪ್ತ (ಗು). ಸೊಕ್ಕಿದ; ಕೊಬ್ಬಿದ : ಮುದಿತ ಸುರಾನೀಕನಾರೃಪ್ತ 
[ನಾಕಾಂ. ಮುದ್ದೃತ್ತ) ವಿಕ್ವಾಪನಿಭೃದ್ಬಾಹಾಬಲೋನ್ಮೂಲನ ಪಟುಕರ 
ದೋರ್ಪಿಕ್ರಮಂ (ಅದಿರು. ೦-೪೪). [ಸಂ.) 

ಆದೆ, (ನಾ). ಗೂಜೆಯ ಜಾತಿಗೆ ಸೇರಿದ ಪಕ್ಷಿ; ಹಂದಿಗೀರನ ಹಕ್ಕಿ: 
ಇಗೆ ಕುಟುಕ ಕೊಂಬಾಗ ಗೂಗೆ ಕಣ್ಣ ತೆಗೆಯಿಕ್ತು ಗೂಗೆ ಕಣ್ಣ ತೆಗೆದಾಗ 
ಆದೆಯ ಹಕ್ಕಿ ಬಾಯ ಬಿಟ್ಟತ್ತು ಅದೆಯ ಹಕ್ಕಿ ಬಾಯಬಿಡುನಾಗ 
ಮಾಡೇವ ಹೆಡೆಯ ಮಾಡೇವನಾದ (ಸಗೆದೂ. ೩೦). (ಆ ಅಂದೆ] 

-ಅದ್ಕೆ (ಪ್ರ). ಧಾತುಗಳಿಗೆ ನಿಷೇಧಾರ್ಥದಲ್ಲಿ ಸೇರುವ ಪ್ರತ್ಯಯ: 
ವಿಶ್ರಿದಲ್ಲಿ ವೆಳೆಯಾದೆ ಕೆಡುಗೆ (ಎಳೆ. ೪॥॥, ೨980. ೧೪-೧೫; 60) ; 
ತಪ್ಪಾದರೆ ನೋನ್ತು (ಎಳ. 11, ೨೬-೨; 700); ಇದನ್‌ ವಕ್ರಮಿಲ್ಲಾದೆ 
ಕಾದು (ಎಇ. 15, ೨೧-೧೬; ಅ). P ಇದು ಪೂರ್ವದ ಹಳಗನ್ನಡ 
ದಲ್ಲಿ ವಿಶೇಷವಾಗಿ ಬಳಕೆಯಲ್ಲಿತ್ತು. 


| ಆದಿಕೇಷ (ನಾ). ಮಹಾ: 


ಆಡೆಪ 


೬ 


ಅದೊಡೆ 


ಆಡೆಪ (ನಾ). ಒಬಸ್ಪಿತನೆ ಹೆಸರು; ಶ್ರೀ ಅಪೆದ ಮುದಶ್ಪರಾ ಕುಗನ| ; ಆದೇಶಪುರುಷ (ನಾ). ಭವಿಷ್ಯವಾಣಿಯಲ್ಲಿ ಉಕ್ತನಾದ ವ್ಯಕ್ತಿ: 


ಎಆಿಕೇಟಗಳಾ ಸೆಣ್ನರ್‌ ಮದಳೆ ಗಳೌಶುಮೇಕ್ವರಕೆ ಕೊಟ್ಟಿದೆ (ಎಳ. ೪1, ) 
3 ಇ೫-೨೧; 6೫). (7) | 

ಅಡೀಯ (ಗು). ೧. ಸ್ವೀಕರಿಸಬಹುದಾದ ; ತೆಗೆದುಕೊಳ್ಳಬಹು | 
ದಾದ: ವಿರೇಕಿಗಮರಕ್ವ್ಕಂ ಹೇಯದೂದೇಯಮೇ (ದುರ. | $ 
೧-೨), (ನ). ೨. ದಾನ (4). ೩. (ಶೈನ] ಒಂದು ಬಗೆಯ | 
ನಾಮಕರ್ಮ : ಸುಧಗ ಮರ್ಫಗ ಸುಸ್ವರ ದುಸ್ಪೃಲಾಷೇಯಾನಾದೇಯ।| ! 
ಎಲ ಎಂಬೆ ತ್ತೆರಡುಂ ಪ್ರಕೃತಿಗಳಂ ದೂರೀಕೃತಂ ದೂಡಿ (ನೋಲನೂ. 
೩-೪೦ ದ). (ಜಂ) 

ಆಡೇಯನಾಮಕರ್ಮ (ನಾ). [ಜೈನ] ತೊಂಬತ್ತು ಮೂರು] 
ಬಗೆಯ ಕರ್ಮಗಳಲ್ಲಿ ಒಂದು: *ಅಡೀಯನಾಮಳರ್ಮ : ದೇಹಕ್ಕೆ 
ಉಂತಿಯನ್ನುಂಟುದೂಡುವ ಕರ್ಮಪ್ರಕೃತಿಯಿಯು (ಚೈಸವ ೩೩೬). 

(ಳದೇಯ * ನಾಮು * ಕರ್ದು) 

ಆಡೀಯರೂಪ (ನಾ). ಮೆಚ್ಚಿಕೆಗೆ ಅರ್ಹವಾದ ಕೂಪವುಳ್ಳ ವನು: 
ಅಲೆ೩ಂದು ಗೃಹೆದುಂ ಪುಗುವುಮಂ ಆಗಳಾ ಗೃಹದ ವಿಶ್ರದಧು ಆಡೇಯ | 3 
ರೂಪರಂ ಕಂಡಾದರಿಸಿದಳೇಜಲಿಕ್ಕಿದಳ್‌ (ಪೇಲಾದೂ. ೩-೧೨೫). 

[೪ದೇಹ * ರೂಪ) 

ಆದೇಶ(ನಾ). ೧. ಆಜ್ಞೆ; ಅಪ್ಪಣೆ; ನಿರೂಪ; ನಿರ್ದೇಶ: ಎಂಬುರುಂ 

ನುಖುಪ್ರಸಾದಮೆಂದಾ ದ್ವಿತೀಯಮುಫೀಶ್ವರನಗ್ರಮುಸೀಕ್ವರಾದೇಕದಿಂ| | 


ಒಪ ಹಿಮ್ಮಂಧಕಿಯಲ್ಲಿಗೆ ಬಂದು (ಸು 4) ಮು, ೫-೨೩ ವ); ಇಂದ್ದಿ |»! ಅದೇಶಿಸು (ಕ್ರಿ). ಆಸ್ಪಣೆಮಾಡು; ಆ 


ನರ್‌ ಬೆಳಪರಾರಾಜೇಶದಿಂ ತದ್ರಮಾಸ್ಪದನೆನ್ನಂ ತಳೆದಿರ್ಶಂ (ಜರಿ. 
ಬ). ೨. ಭವಿಷ್ಯವಾಣಿ: ಆ ಬಿಟ್ಟಸೇಖಿಸಿ ಆಸರೆಲ್ಲಳಿಂದೆ... 
ಜಂಕ್ರದ ಮಾನನೆಡ್ಚನುಮುಳೆಗೆ ಗಂಡನಳ್ಳುಮೆಂಬಾದೇಶಂ (ರ $ ಪಭಾ. 
೩-೩೨ ಪ) ದೇನನಿರ್ಮಿತದುನ್ಬ ಡ್ರಾರಾದಕಿಯೆಂಬ ಪೊಬಲುಂ ಪನ್ನಿರಡು | 
ದರ್ಷರೊದಿಗೆ ದೀಪಾಯನಮುನಿಯಿಂದೆ ಕಳ್ಳಿಂದಣುಗುರುಂಬಾದೇಕಂ |»! 
ಇರಣಮೂಾಗಿಯಾ ಜೇಕಮಂ ಬಿಸುಟು ರೀವಾಯಶಂ ತಶಂಟಟ್ಟು 
ಫೋದಂ (ಕೀರಸೂ. ೧೪೪-೨೧ ದ). ೩, ಉನದೇಶ. ೪. (ವ್ಯಾಕ]; ! 
ಒಂದು ವರ್ಣಕ್ಕೆ ಪ್ರತಿಯಾಗಿ ಮತ್ತೊಂದು ವರ್ಣವು ಬರುವುದು: 
*ಪಗೆಯಂತಿರಿರ್ಭದಂ ಕಿಡಿಸಿ ಬರ್ಭ್ರೆದದಾದೇಶಂ" (ಕಮರ. ೧೩೪) 


ಈಳಾರಳ್ಳಾಲೇಕದಾದ ಇಬಕ್ಕೆ (ಕರುಡ. ೧೯ ಪ್ರಯೋ), (ಸಂ.) | 


ಅದೇಶಂಗೆಯ್‌ (ಕ್ರಿ). ೧. ಆಡ್ಮೆಮಾಡು. ೨. ಭವಿಷ್ಯವನ್ನುಹೇಳು: | | 
ರಾಣೆಜೆರಸು ಪಟ್ಟಿ ದನೆಂಬುದಂ ನೈಟುಕ್ತಿಳೆಂ ಶ್ರಾವಳಂ ವನಂಕಳಸೆಂಬೊಂ| | 
ಕೇಲ್ಡಿಂತೆಂದಾದೇಕಂಗೆಯ್ನಂ., .. ಎಂದಾಡೇರಂಗೆಯ್ನುದಂ ಚಾಣಾಳ್ಮಸ! | 
ತೆಂಡೆ ಕೇಳ್ನು (ದಡ್ಡಾ ೪ ೧೪೩-೧); ಮುನೀರನಾದೇಶಂಗೆಯ್ಜು | 
ಭಗೆಂದು ಕಳುಪಿದೊಸಗೆಗೆ (ಜಗದಿ ೧೧-೨೯). 3] 
(ಅದೇಶ * ಗೆಯ್‌ (ಆ ಕೆಯ್‌)) 

ಅದೇಶತೆ (ನಾ). [ವ್ಯಾಕ] ಆದೇಶವಾಗಿ ಬರುವಿಕೆ: ಏಕೃರಟ್ನ | 
ದೆಡೆಗಳಾದೇಶಕೆ (ಕಮದ. ೪5). (ಸಂ. ಇದೇಕಖ) i 
ಆವೇಶತ್ತ್ಯ (ನಾ). » ಆದೇರತೆ : ಇರಾಡೇರತೆ ಎ ಅರ ಎಂಬಾಪೇಶತ್ವಂ| | 
( 

i 

H 

I 


(ಕಮರ. 6೫ ಓ44), [೫ಂ.) 46 
ಆದೇಕನ (ನಾ). ೧. ಅಪ್ಪಣೆಮಾಡುವುದು. ೨. *ಅವೇಕನ ಎಂದರೆ 
ಪರರ ಟಕ್ತದನ್ನು ತಿಳಿದು ತೋರಿಸುವುದು * (316೯4. ೧೨೧). [೫೦.) | 
ಅದೇಶಪತ್ರ (ನಾ). ೧. ಆಡ್ಜಾಪತ್ರ. ತಿ. ಕೋರಿಕೆ ಪತ್ರ: 4 ವರಿಗೆ 
ಮೂಡಿದ ವಿರೇಡನೆಯ ಮೇರೆಗೆ ಗ್ರಂಥಗಳ ಅಯ್ಕೆನೂಡಿ... ಕ್ರೂತ್ಯಾ 
ಲಯಕ್ಕೆ ಪೂಕೈಕೆಮಾಡಬೆೇಕೆಂದು ಆದೇಶವತ್ರದನ್ನು (ಲೇ) ಕಳಿಸ “| 
ಬೇಳು (ಗ್ರ*ಕಾಲ. ಇ). [ಅಡೇಕ* ಸತ್ರ) I 


ತತ್ಪುರದ ಜನನುಟ್ಟಂ ನೇಸರ ಮೂಡಿದಾಗಳ್‌ ಆದೇಕಥ್ದರುಪಂ ಬಂದ 
ನೆಂದು ಅಪ್ಪಕೋಭೆಯಿಂದಿದಿರ್ಗೊಳೆ (ಆದೂ. ೩೯-೧೬). 
[ಅದೇಶ * ಪುರುಷ) 


ಆದೇಶವಚನ (ನಾ). ಮುಂದಾಗುವುದನ್ನು ತಿಳಿಸುವ ಮಾತು; 


ಭವಿಷ್ಯದ ನುಡಿ: ಈ ವಚನಮಾಡೇಕದಡೆನಂ (ತಾ*ತಿತ- ಅ-೨೬ ದ). 
[ಅದೇಕ * ದಡನ) 


ಆದೇಶಸಂಧಿ (ನಾ). (ವ್ಯಾಕ) *ಒಂದು ನೃಂಜನದ ಸ್ಥಾನದಲ್ಲಿ ` 


ಮತ್ತೊಂದು ವ್ಯಂಜನ ಬರುವುದಕ್ಕೆ ಅದೇಶದೆಂದೂ, ಈ ಸಂಧಿಯನ್ನು 
ಅವೇಶಸಂಧಿಯೆಂದೂ ಕರೆಯುವರು * (ಮಧ್ಯಮ. ೨0). 
(ಅಷೀರ * ಸಂಧಿ) 


ಆದೇಶಿ (ನಾ). ೧. ಅಪ್ಪಣೆ ಮಾಡತಳ್ಳವನು. ೨. ಸೂಚನೆ ಮಾಡೆ 


ಶಕೃವನು ; ಸಲಹೆಗಾರ. ೩. ಜೋಯಿಸ ; ಭವಿಷ್ಯವನ್ನು ಹೇಳು 
ವವನು: *ಹಾಂದತ್ತರಃ... ಅದೇಶೀ, ಗಣಳಃ- ಈ ಛ ಚೊೋಯಿಸಿಗಂ? 
(ಆಲಾಯು. ೩೬-೨೪೯). (ಸಂ. ಆದೇಶಿನ್‌) 


ಆದೇಶಿಕೆ (ನಾ). ಫಿರೂಪ; ಅಣ್ಣೆ: ರಾಷ್ಟ್ರರತಿಯವರನ್ನು . .. ಅದರ 


ಪದಾರಛಿಯಲ್ಲಿ ಬಂದಿಯಾಗಿ ಹಿಡಿಯಲು ಯಾದ್ರರೇ ನ್ಯಾಯಾಲಯ 
ದಿಂದ ಅದೇಶಿಕೆ ಹೊರಡಕಕ್ಕುದಬ್ಬ (ಭಾಧಾನ ೨೧೪). 
(ಸಂ. ಅಡೇಶಿಳಾ) 

ಟ್ಲಾಶಿಸು; ನಿರೂಪಿನು; 
೧6೦ ಪೋರ್ದೆಂತಾದೊಡದೆನ್ನ ಶತ್ರುಗಳನಾರ್ಪಿಂ ಕೊಂದೊಡೀ ರಾಜ್ಯ 
ಕುಲ್ಬಣಮಾಗಿರ್ಬೆಡರಳ್ಲಿ ಹೌಖ್ಮದೊಗೆಗುಂ ಸಂದೇಷಮಿಲ್ಲೆಂದು ತಕ್ಷಣ 
ಮಾದೇಶಿಹಿ (ವಿಬ್ಲುವು. ೫-೧೬-೧7); ದಕ್ಷಿಣ ಭಾರತದಿಂದ ಯವನ 
ಕನ್ನಟ್ಟ ರಾಮಸೇಶುವಿನ ಮೇಲೆ ವಿಜಯಸ್ತಂಭವನ್ನು ನಿಲ್ಲಿತು ಎಂದು 
ಅಡೇಶಿಸುವಳು (ಐ9ಕದ. ೫೧), [ಅಡೇಶನ * -ಇತ್ಕು) 


| ಆಡೇಪ್ಟೃ (ನಾ). ೧. ಆರೇಶಕೊಡಶಕ್ಕವನು; ನಿರ್ದೇಶಕ; ಸಲಹೆ 


ಗಾರ, ೨. ಯಾಗಮಾಡುವವನು; ಯಜ್ಞದೀಕ್ಷಿತ: *ಯಷ್ಟ್ರಾ, 
ಯಣಮೂನು, ಅಡೇನ್ಛಾ . . . ಯಾಖುತೀವಳ - ಈ ೯ ಯಾಗನೂರು 
ಜಾತಂ” (ಕಲಳಾಪಬ. ೬೯-೨೩೬). [ಸಂ.) 


ದೊಡೆ, ಆದರೆ, ಆದರೆ, (ಆ). ೧. ಮೊದಲು ಹೇಳಿಡೊಂದು 


ಆರ್ಥಕ್ಕೆ ವಿರೋಧವಾದ ಜೇಕೊಂದು ಅರ್ಥವು ಮುಂದೆ ಬರುವು 
ದೆಂಬುದನ್ನು ಸೂಚಿಸುವ ಅವ್ಯಯ; ವಿಕೋಧಸೂಡಕಾವ್ಯಯ : 
ಕತೆ ಸಿಂನಾಯೊಡಂ ಕತೆಯ ಮೆಯ್ಸಿಡಲೀಯಣೆ ಮುಂ ಸರುಸ್ತಛಾರಕ 
ಮನಪೂರ್ವಮಾಗಿ ಸರೆ ಪೇಟ್ನ ಳೆವೀರ್ವಲಂಿಟ್ಲ (ಪೇಶಲಾ, ೧-೧೧) 
ಕಚಿದೆ ಗೋಸಪಸ್ರ್ರರೊಳೆದಾರೊಡದೊರ್ದಳ (ನಾಗಾ. ದೊಬ್ಬಳ) 
ಪಾಲ ಲೆಕ್ಕಮಂ ನೆಕಿದಿರೆ (ಇದುವ. ೫-೭೬) | 6 ಥಾನಾಯಕಂ 
ಮುರ್ದ್ವೃಸನಿಯಾಮೊಡಂ ನಿಷ್ಯಾನುನೆಂದೆಂದು ದಮೆರ್ಥೀಶನಾಡೆೊಡಂ ನೀತಿ 
ವಿದನೆಂದಲ್ಲನಾದೊಡಂ ಸಲೆ ಶಿವಜ್ಞಾನಿಯೆಂದು (ಹದ್ದ ಉ. ೧-೬). 
ತಿ. ನಕ್ಷೂರ್ಧಕ ಅವ್ಯಯ; ಆ 'ಪಕ್ಷಕ್ಕೆ; ಹಾಗಾದರೆ; ಹಾಗೆ ನಡೆ 
ದರೆ: ರನನಜನಿಂದೆ ಕೌರವಳುಲಂ ಪಡಲಿಟ್ಟಿ ರೊಲಳ್ಳುಮಾರೊಡಿನ್ನವ 
6ವಲಾಯಮಿಬ್ಬಣಮೆ ಸಂಕತಿ ಕೆಟ್ಟ ಪುದು (ರೇನಳಾ. ೧೦-೬೩) ; ನಾವು 
ಶೊಸಲಾಂಭನಛಾರಿಗಳದ್ದುದೆಕಾಂ ನಿಮ್ಮೊಡನಿರ್ಶ ಜಾಯಿಲಂಗಳ್‌ 
ಕಂಡು ಕಗುಳ್ನುಬಂದೆಮ್ಮಂ ಕಡಿದುವಾದೊಡಾದೋಹಂ ನಿದುಗಪ್ಪ್ರದು 
(ಪಾಡಕ9, ೨೦-೨). ೩, ಕೊನೆಯದಕ್ಷ; ಕೊಡ ಎಂಬ ಅರ್ಥದಲ್ಲಿ 
ಬರುವ ಅವ್ಯಯೆ: ಪತ್ತುವಿಧಮುಂಟು ಹುಕರದಂಸೊಳ್‌, ,. ಒಂದು 
ತೆಜದ ಮಗಸಾದೊಡಂ ದೇಳಲಾ ಮಾನವರ್ಗೆ (ಜೈ ಮಿ ಛಾ. ತಿಳ-೩೩). 


ಆದೊಕಿತು ೬೧೬ ಆಧರಣೆ 


ಆದಡೈ: ೨, ಭವಿಗಳು ಲಿಂಗದಂತರೆ ಹೊಸಮಡಿಯ ವಸ್ತ್ರ! 9ಗಳಂ| [ಕ (ನಾ). ಮೊದಲು ಮಾಡಬೇಕಾದ ಕಾರ್ಯ: ತನ್ನ 
ಸಂದಿಸಿದರಾದಡೆಯಿಇ*ದು ಕೆಡಹುವೆನು (ಬಸರ. ೨೧-೯). ೩. ಎಲವೊ. ವ್ಯಾಸಂಗ ಸಂಶೋಧನೆಗಳ ಫಲಿತಾಂಶ ಏನಾಗಬಹುದೆಂಬ ವಿಚಾರ ಅಮ್ಯಸೆ 
ಕೇಳಿಸ್ನಾದಡೆಯು ಬಿಡು ಛಲವ (ಕೊರಂಾ, ೬-೫೦-೧೪), ಆದಕ್ಕೆ: ಗೊತ್ತಿರಲಿಲ್ಲ. ಆದರೆ ಅದೆಟ್ಲ ಕನ್ನ ಆದೈಕರ್ತವೈದೆಂದು ತಿಳಿದುಕೊಂಠಿ 
ತಿ. ಅದರಾ ಮೃತ್ಯುವಿನ ಕೈದಶವಾದದರೆನೆನಗಜುಹಬೇಹುದು ದನು (ಪುನರ. ೨೯). [ಆದ್ಯ * ಕರ್ತವೃ) 

(ಕುದ್ಯಾದ್ರೋ. ೭-೩೬೭); ಅರೆಸ ಕೇಳಾದರೆ ತಪೋಧಗರರಸು ಕೃಪ 3) ಅದ್ಯಕನಿ (ನಾ). » ಆದಿಕವಿ (ದಕ.4). (ಅದ್ಯ * ಕನ್ಯ) 


ಮುನಿಯ ಬಲ್ಲೈ (ಕೊರಣಾ. ೧-೬-೧೧). [ವ ಅಗ್ಗು *-ಒಡ್ಡ) ಅದ್ಯಕಾವ್ಯ (ನಾ). ಮೊದಲಿನ ಕಾವ್ಯ; ಶ್ರೀಷ್ಠ ಕಾವ್ಯ: ೫ಬ 


ಅದೊಕೆತು (ನಾ). ಅದಕ್ಕೆ ಸಮಾನವಾದುದು; ಆಂಥದು: ನಾನಾ, : ಶ್ರೀವಿಜಯ ಕನೀಕ್ವರೆ ಪಂಡಿಕಚಂದ್ರ ಲೋಕವಾಲಾದಿಗಳಾ ನಿರತಿಕಯ 
ದೇಶ ನರೇಂದ್ರರುಂ ಘಟೋದ್ಭವನ ಧನುರ್ದೇದದುನೆ ಕಲರ್‌ ಬಂದಾ | ವಸ್ತುವಿಸ್ತರ ವಿರಚನೆ ಲಕ್ಷ್ಯಂ ತದಾದ್ಮಳಾವೃಕ್ಕೆಂದುಂ (ಕಎರಾ. ೧-೩೬). 
ಇದರ್‌ ವಿದ್ಮಾಪ್ರಭಾವಮಾದೊರೆತೆ ವಲಂ (ಪೂಚಭಾ. ೨-೫೬). | (ಅದ್ಕೆ * ಕಾಜ್ಯ) 
"(ಅ (ಆ ಅದು) * ದೊರೆತ್ಶು (ಆ ದೊಕ್ಕೆ)) ‘19 ಅದ್ಯತೆ (ನಾ). ಮೊದಲಿನ ಸ್ಥಾನ ; ಪ್ರಾಧಾನ್ಯ; ಪ್ರಮುಖಕೆ: 
ಆದೊರೆಯ (ನಾ). ೧. ಅಂಥವನು; ಆ ಗುಣವುಳ್ಳವನು : ಅದಿಳವೀ; ಪ್ರಾಥಬಳ ಶಿಕ್ಷಣದ ಗುರಿಗಳಲ್ಲಿ ಗುಣಶೀಲಗಳ ಬೆಳವಣೆಗೊ ಆರೃಕೆ 
ಶ್ವರರ್‌ ನಡೆದೆ ಪದ್ಮ ಶಿಯಿಂ ಕನಗರ್ಥಕುದ್ದಿವೆತ್ತಾದೊರೆಯಂಗಮೇಂ: ; ಯನ್ನು ಕೊಟ್ಟಿರುವುದು (ಶಿಕ್ಷರ. ೪೫೮). (ಸಂ. ಆದ್ಯತಾ) 


ನಡೆದುದಟ್ಟರಿಯೇ ಕವಿರಾಜವೀಥಿಯೊಳ್‌ (ಪಂರಾಜ ೧-೩೬). (ಗು), ! | ಅದ್ಯನುಪ್ರಾಸ (ನಾ). (ಛಂದ) ಅನುಪ್ರಾಸದಲ್ಲಿ ಒಂದು ಬಗೆ; 
೨. ಅಂತಹ; ಅಂಧ: ಅ ದೊರೆಯ ವಿಧವದೊಳ್‌ ಸರಮಾಡರದಿಂ) | ಪದ್ಯದ ಸಾಲುಗಳ ಮೊದಲಲ್ಲಿ ಬರುವ ಅನುಪ್ರಾಸ. ಉದಾ: 
(ಅದಿಪು. 4-೧). (ಅ್ವ (ಆ. ಅದ್ದು) * ದೊರೆಯ್ಯ (೬ ದೊಕೈ)] ,15] ಸೋಡಂಬಾಡಂ ಕರಿಯ ಮುಗಿಲಂ ದಂತಿಗಳ್ಳಿತ್ತು ಮಿಂಡಂ ನೋಡಲ್‌ 


ಆದೋಹಳ (ನಾ). ಹೆಚ್ಚಾದ ಬಯಕೆ; ಅಪೇಕ್ಷೆ: ಓಳನನನವರತ | ನೀಡುಂ . . . ಕಾಡುಂ ಕೋಡುಂ . . . ವ್ರೀಡಾಹೀಡಂ ವಿರಹಿಜಸ 
ಸುಗುಣಾದೋಹಳನನನಿಡಲಿತಭಕ್ತಿಳುತೂಪಳೆನಂ (ಬಸವಿ. ೪೪-೩೬೧). ಮಂದಳ್ಳಿದೆಳ್ಳುತ್ತುದೆಕ್ತಂ (ಕಾರ್ಮಾವ. ೫೫೬). (ಅದ್ಮಿ * ಅನುಪ್ರಾಸ] 

( ಸಂ. ಆದೋಹಲ) 1 [ಆದ್ಯಪುರುಷ (ನಾ). ೧. ಆದಿಪುರುಷ; ಭಗವಂತ. ೨. ಮೊದಲ 

ಆದ್ಮರಿಂ (ಆ). « ಆದುದರಿಂದ: ಸಿರಿನೊಗದೆ ಗುಡಿಗಟ್ಟತಾಡ್ದರಿಂ' ಮಾನವ; ಆದಿಪ್ರವರ್ಶಕೆ: ಬುದ್ಧಿಯ ಬಲವನ್ನು ಧಾರತದಲ್ಲಿ 


ಪುಂಡರೀಕಮಿಡೆಂಬ ಬೆಡಗಿನಿಂ (ಪರತು. ೩-೪೭). (ವ ಆಗು) `39| ಡೆಳೆಿದ ಅದೃಸ್ರೆರುಷ ಬುದ್ಧನೇ (ಭಾಂಡ. ೧೨೦). (ಅದ್‌) 
ಆದ್ಮಿ, ಆದಮಿ (ನಾ). ಮನುಷ್ಯ. ಅದಮಿ: ಕುಪ್ಪಯ್ಕನಾದರೂ| | ಅದ್ಯಮನುಷ್ಯ (ನಾ). ಮೊದಲನೆಯ ಮನುಷ್ಯ: ಆದ್ಕಮನುಖ್ಯ 


ಸಣ್ಣ ಆದಮಿಯಲ್ಲ (ಳೈದೂಂನ. ೬); ವಯಸ್ಸು ಹೆಚ್ಚಾದಂತೆ ತಾರುಣ್ಯ, | ನಾದ ಆದಾಮನನ್ನು ದುರ್ಬೋಧಿಸಿ |ಗೊಲ್ಲೊಳಾ. ೧೬-೧೮). 
ಉಕ್ಕೇರುವ ಆದಮಿಯೆಂದೇ ಅವರ ಬಗ್ಗೆ ಟೀಕೆ (ಹಾಕಾ. ೧೪). .: | [ಆದ್ಮ * ಮನುಷ] 
(4೪ರ. ಪಾರ. ಓಂ. ಆದ್ಮೀ; ಮರಾ, ಆದಮಾ) : | ಅಜ್ಯಮಾಷಕ (ನಾ). ಒಂದು ತೂಕದ ಪರಿಮಾಣ; ಐದು ಗುಂಜಿ 


ಆದ್ಯ (ಗು). ೧. ಮೊದಲನೆಯ; ಆದಿಯ: ಏಿವ್ಕಾಪಾರಪರಾಯಣ '2,/ ಗಳೆ ತೂಕ (9). (ಅದ್ಯ * ಮಾನಕ] 
ಮಾನ್ಮಂ ಸದ್ವೃತ್ತಿವೃತ್ತಹಾತ್ಮಾಯತ್ತಂ (ಕವಿರಾ. ೧-೬೨). (ನಾ).! | ಆದ್ಕೂಸ (ನಾ). ಹೊಟ್ಟೆಬಾಕ; ಉದರಂಭರಿ: “ಅದ್ಮೂಸು, ಔರಂಕ॥ 
ತಿ. ಮೊದಲನೆಯವನು ; ಹಿಂದಿನವನು; ಪೂರ್ವಿಕನು : ಅದ್ಮರದೃ | | 4೨ ತನ್ನ ಬಸಿಜ ಹೊರೆದದಂ ? (ಹಲಾ, ೫೦-೧೯೩). (೫ಎ) 
ಕನರೇಕಾರಾದೊಡೆಂ ನೇವರೇ (ಪಂ ಉ ಮೂ, ೧-೩೬) ; ಅದ್ಮತನ| [ಆದೈೆ (ನಾ).೧. ಮೊದಲಿನವಳು ; ಅದಿಶಕ್ತಿ ; ಪಾರ್ವತಿ (ದಕ. ೪. 
ನಾಗಿಯುಂ ನೆಗಲ್ಮಾದೈರ ದೊರೆಯೆನಿಸಿ ನೆಬೌದು ಸಾಹಿತ್ಯಕಳಾಪೃದ್ಧತೆ | ತಿ. ಭೂಮಿ (9). (ಸಂ. ಅರ್ಕಾ) 
ಯಿನೆಸಿಡನಾ . . . ನಾಗಡಂದ್ರಕವೀಂದ್ರಂ (ನಮಿತ. ೧-೨೨) ; ಅದ್ಕರ |! ಆದ್ಕೋತ (ನಾ). ಕಾಂತಿ; ಪ್ರಕಾಶ; ಪ್ರಭೆ. (ಸಜ) 
ಚರನ ಶರುನ ಕಂಡಯ್ಯ (ಬಸರ. ೧೭). ತಿ, (ಸಮಾಸ ಗಳಲ್ಲಿ, | ಆದ್ಕೋಪಾಂತೆ (ನಾ). ಮೊದಲಿನಿಂದ ಶುದಿಯವರೆಗಿನದು; 
ಬಹುವಚನಗಳಲ್ಲಿ ಮಾತ್ರ) ಮುಂಶಾದವರು; ಮುಂತಾದುವು: | ! ಎಲ್ಲಾ; ಸಮಗ್ರ; ಪುರ್ಣ: ಶ್ರೀಡೇವಿಯ ವಿವಾಸವಿಜಯಮಾತ್ರ 
ಶೃಂಗಾರಲಾನಣ್ಕಾದ್ಯ ರೂಪುಗುಣಾವಳಿಗಳಂ (ಬಸವು ೨೬-೬); ಆದ್ಕೋ ಶಾಂತವಾಗಿ ತಿಳಿದಿರಲಿಲ್ಲ (ಶ್ರೀಂಯ. ೬೦). 
ಹರಿಹರಾದ್ಕರೆ ಹವರಬ್ಲ (೬೦. ೨-೪೩) ; ಗುರುವಸಿದ್ಕಾದ್ಯರಂ ಬೆಸ: [ಅದ್ಕ * ಉಪಾಂತ) 
ಗೊಂಡು 39 (ಶ್ರೀರಾರೂ. ೨೯-೨೬), (ಪಂ.] ೫. ಆದ್ರಿ (ನಾ). ಒಂದು ಜಾತಿಯ ಗಿಡ. "ಆದ್ರಿಹೂ' ಪರಾ. (1) 
ಆದ್ಯಂತ (ನಾ). ೧. ಮೊದಲು ಮತ್ತು ಕೊನೆ. "ಆಡ್ಯಂತಪ್ರಾಸ': | ಆದ್ರಿಹೂ (ನಾ). ಒಂದು ಬಗೆಯ ಹೂ: ಕೊಳದಲ್ಲಿ ಮುಖ ಕೈಕಾಲು 
ಪರಾ. ೨. ಸಮಸ್ತ ; ಒಟ್ಟು ; ಸಮಗ್ರ್‌: ದೇಹಮಂ ಕಡಿಡೀಯೆಂದೆನೆ। , ತೊಳೆದುಕೊಂಡು ಬಂದು ಅಲ್ಲೇ ಬಳಿಯಲ್ಲಿರುವ ಆದ್ರಿ ಹೂವಿನ ಮರಡಡಿ 
ಪಕ್ಚಿಗೀಯನೆ ನೃಪಂ ತನ್ನಂಗದಾದ್ಯಂತಮಂ (ನೋನುಃಕೆ. ೮೪). | | ಯಲ್ಲಿ ಕುಳಿತಿದ್ದರು (ಆಂಗಿಃತೆ. ೧೪೦). [ಆದ್ರಿ * ಹ್ಮೂ(< ಫ್ಯೂ) 
[ಅದ್ಮಿ * ಅಂತ್ಯ) '_ 1 ಆದ್ರೆ, "ಆರಿದ್ರೆ' ನೋ. 
ಆದ್ಯಂತಪ್ರಾಸ (ನಾ). [ಛಂದ) ಪದ್ಯದ ಪಾದದ ಮೊದಲು ಮತ್ತು | ಈ, ಆದ್ರೈ "ಆಗ್ಕು' ಪರಾ. 
ಕಡೆಯಲ್ಲಿ ಇರುವ ಪ್ರಾಸೆ. ಉದಾ: ಶ್ರೀಗೆ ಕುಳಸದನಮೆನೆ ತೊಳಪ! | ಆಧರ (ನಾ). ತನ್ನ ಸೋಲನ್ನು ತಾನೇ ಹೇಳಿಕೊಳ್ಳುವವನು : *ಕನ್ನ 
ಮಣಿಭಛವನದೊಳ್‌ ರಾಗರಸನೊದದೆ ಸರಹಿರುಹಸಮ ನದಡನದೊಳ್‌ ಶೋಲವ ನುಡಿದುಳೊಂಬನಾಧರನಕ್ಕುಗ (ಮಂಗರಾ. ೩೦-೧೩). (1) 
(ಅರಿತೆ. ೬-೨೩ 0); ಸಂಗಮನ ಳರುಣದೇ ತನಗೆ ಬೆಂಬಲವಾಗಿ ಸಂಗಮ; ಆಧರಣೆ (ನಾ). * ಆಧಾರಛಿ: ಪೃಥ್ವಿ ಯಶೃಥ್ವಿ ಎಲ್ಲಿ! 
ನದೇ ತನಗೆ ಸಂಗಡವಾಗಿ (ಬಸರ. ೫-೫). [ಅದ್ಮಂತ * ಪ್ರಾಸ) ಅಪ್ಪುವಿನ ಅವ ಎಲ್ಲಿಫ್ಪುದು... ಆತ್ಮಕ್ಕೆ ಆತ್ಮನ ಪ್ರತಿರೂಪ ಕಂಡಲ್ಲಿ 
ಅದ್ಕಂತರಹಿತ (ನಾ). ಮೊದಲು ಕೊನೆಗಳಿಲ್ಲದವನು; ಪರಮಾತ್ಮ ; |; ಇಂತಿದಕ್ಕೆ ಉಭಯನಾಮ ಉಂಟು ಪೃಥ್ವಿಗೆ ಆಧರಣೆ ಒಂದೇ ಮಯ 
ಆತ್ಮ. [ಆದ್ಯಂತ * ರಹಿತ) (ಮೋದ. 6-39). [ಸೆಂ. ಅಧರಣ) 


ಆಧರಿಸು We «ಧಿ 

ಆಧರಿಸು (ಕ್ರಿ). ೧. ಆಧಾರವಾಗಿ ಮಾಡಿಕೊ: ಅದಾನ ಸ್ಮಲಂಗಳ] | ಆಧಾರಗೆಯ್‌ (ಕ್ರಿ). ಆಧಾರವಾಗಿ ಮಾಡಿಕೊಡು; ಕುಳಿತು 
ನಾಧರಿಸಿ ನಡೆದಲ್ಲಿ ಧಟಿಕೇ ಬೀಗವಾಗಿ ಎಸಳೇ ಅತ್ಮನಾಗಿ ಅಜಿವೇ ! ಕೊಳ್ಳಲು ಪೀಠವನ್ನು ಒದಗಿಸು: ಬೋಧಾರ್ಹೆ ಬೃಹತಶ್ಚತಿಯಾ 
ಕೈಯಾಗಿ... ತುಡುಕಿದಡೆ ಬಿಟ್ಟುದುಂಟೀ ಅ ಸಿಕ್ಕು r (ಊರ. | ಶೀರ್ಜುದವನಾದರದಿಂ ಕುಡಲೊಡನೆ ಅಧಾರಗೆಯ್ದು ಕುಳ್ಳಿರಗೊಟ್ಟು 
೯-೬೦); *ಡಿನಿಂದೊಂದು ನೀಳವಾದ ಬಾಗಿದೆ ವೃತ್ತಿ ನಡೆಗೋಲನ್ನು | ಳೇಲ್ಮ ರತೀಧದ ಬಂದೆ ಸುದ್ದಿಯನು (ದೋಹ. ೫-೪೪), 
ಆಧರಿಸಿ ಬಂತು (ಕಾಯ. ೬೦೬); ಅಸೆ ಭಯಳೋಧಗಳನಾಧವಿಸುವೆ64 | 3 (ಅಧಾರ * ಗೇಮ್‌ («ಆ ಕೆಯ್‌,)) 
ಗಳಿ ಆಯ್ಡೂಯ್ದು ತೋರ್ಧ್ಯದರೊಳೇ ನಿನ್ನ ೬ಳದೆ (ಮುಳೆಜೇ. ೩೧-೩). | | ಆಢಾರಚಳ್ರ (ಣಾ). [ಯೋಗಕಾ) ಪ್ರಸಿದ್ಧವಾದ ಒಂದು ನಾಡೀ 
೨. ಆಧಾರದಾಗು; ಧರಿಸು: ನೀನಲ್ಲಿ ಬಡುಳುವ ಪ್ರಾಣಿ ಯ) ಚಕ್ರ: ಗುದನ್ಮಾನದಲ್ಲಿ ಆಧಾರೆಡಳ್ರೆ (ಅವಡಂ. ೪೪-೧೨೪) , ಸ್ವಾಧಿ 
ದೇಜವನ್ನು ಸುಶ್ವಲೂ ನೀರು ಅಧರಿಸಿರುವುದೊಂದ ಈ ಜೇತದ್ರ ಮೆರ | ತಾಗ ಚಕ್ರದಲ್ಲಿ ಗುರುಲಿಂಗ, ಆಧಾರಚಕ್ರದಲ್ಲಿ ಆಡಾರಲಿಂಗಗಳು 
ವಾಗಿಯೂ ಕೋಮಲದಾಗಿಯೂ ಇರದೇಕಾಗಿದೆ (ಪ್ರಾಗಕಾ. ೧). ಸಾ: ವಿಶುಜಸುತ್ತಿರುದ್ರವು (ಭಾಂಡ ೨೩೩), (ಆಧಾರ * ಚಕ್ರ) 

1೪ಧರಣ್ಕ * -ಇನ್ಮು) 14 ಆಧಾರಪತ್ರ (ನಾ). ಆಧಾರಮಾಡಿ ಬರಿದುಕೊಡುವ ಪತ್ರ; ಇತರ 

ಅಧಾನ (ನಾ). ೧. ಇಡುವುದು; ಮಾಡುವುದು. 3. ತೆಗೆದುಕೊಳ್ಳು! ! ರಿಂದ ಹೆಣವನ್ನು ಸಾಲವಾಗಿ ಕೆಗೆದುಕೊಳ್ಳುವಾಗ, ಹಃ 
ಪುರು; ಸ್ವೀಕರಿಸುವುದು: ಕಳಾಧಾನ ಸಂಧಾನ ನೋಕ್ಷಂಗಳ ಜೀಗಂ। ! ಹೊಣೆಯಾಗಿಡುವ ಹೊಲ, ಗದ್ದೆ ಮುಂತಾದುವುಗಳ ವಿಷಯ 
ರೋಡನಾಗೋಡರದೆನಿನೆ (ಜಗದಿ. ೨-೬೬). ೩. ಒಳಕೊಳ್ಳುವುದು ;! | ಗಳನ್ನುಳ್ಳ ಓಲೆ, ಕಾಗದ. [ಅಧಾರ * ಶಕ್ರ) 
ಹೊಂದಿರುವುದು. ೪. ಇಟ್ಟಿರುವುದಳ್ಳಾಗಿ ಕೊಟ್ಟ ವಸ್ತು ; ನ್ಯಾಸ: ' ! ಆಧಾರಧೂತ (ಗು). ಆಧಾರವಾದ. (ಸಂ.) 
ಫರಾಣದ ನುಯಕಿಯಂತೆ ತಾನು ಈ ಮಗೂನ್ನು ಡೇನರಿಂದ ಆಧಾನ pasar ನಿಕಾಧಾರವಾದ ; ಪ್ರಮಾಣವಿಲ್ಲದ : ಪ್ರಸಿದ್ಧಾ 
ದೂಡಿಸಿಕೊಂಡೆನೆಂದೇ? (ಸಳ. ೪-೨೩). ಔ. ಹೊಣೆ; ಾಮಾನು.! ನದುಂ ಪಡೆದ ಪರಾರ್ಥಮಂ ಶಾಶ್ವಕಮೆಂಬುದಸುಕ್ತಸಿದ್ದ ರುಬ್ಬರಂಡಭಿ 
೬. ನಿಯೋಗ; ನಿಯಮಿಸುವುದು; ನೇಮಕ. ೭. ಆಧಾರವಾದ | | ಧಾನಂ ಸರರ್ಥಳೆರದುನಾಧಾರರಹಕಮುಮಕ್ಕು ೦ (ಕಾಂತಿ. ಆ-೧೩೪ 
ಪಾತ್ರೆ. 6. ಧಾರಣೆ; ಧಂಸುವುದು. (ಸಂ.) ಆ). (ಅಧಾರ * ರಹಿತ] 

ಆಧಾರ (ನಾ). ೧. ಆಶ್ರಯ; ಆಸರೆ; ನೆಲೆ: ಗಗನಕುಸುವು | | ಆಧಾರಲಿಂಗ (ನಾ). [ನೀತ್ಸೆ] ಆಧಾರಡಕ್ರಸ್ಥಾನ(?): ಆಢಾರ೦ಿಂಗ 
ಕುಖಬುಕ್ಕೆ ಗಗಹಮಿದಲ್ಲರೆ ಶಿಶಾಧಾರಾಧೇಯ ಸ್ಕಿ ಕಿಲೋಬ್ಬರಿರ್ಕುರು 9: ನಾಭಿ ಹೃದಯ ಕಂಠ ಭ್ರೂಮಧೈದ ಮೇಲೆ ಏಂಡುವದೇನೋ ... 
(nea. ೪-೧೩೪ ರು. ೨. ಅವಲಂಬನೆ; ಸಹಾಯ. ೩. ಸಮರ್ಥನೆ; | ಗುಹೇಕ್ವರತೆಂಬುದಡೇನೋ (ಅಡಪ. ೪೫-೪೯೦). [ಆಧಾರೆ ೪ ಅಂಗ] 
ಮಾಡುವ ಪ್ರಮಾಣ; ಸಾಧಕವಾದವಸ್ತು: ಈ ಪ್ರದೂಣದೇ। 1ಆಧಾರ್ತೆಂಭ(ನಾ). ಆನಿಕೆಗಂಬ; ಊರೆಗಂಬ: ಕಲ್ಮಾಣದ ಪಶ್ಚಿಮ 
ಪುನರ್ಜನ್ಮ, ವಿಡೆಯೆಂಟುಡಳ್ಳಿ ಅಧಾರ (ಜೀರಾಕ್ಮ. ೧೪೬): ನಾಡನ್ನು: Hf ಚಾಲುಕ್ಕರ ಸಾದ್ರೂಜ್ಯದ್ರ ರಹಾಕಳಳ್ಕಿ$ದಿತ್ತು. ೪ ಸಾಮ್ರಾಜ್ಯಕ್ಕೆ ಕೆಲ 
ಳು ಬಯಸಿ ಮುಡಿಯುನಲೆಂಗೆ... ಜೇಳಾದ ಆಗತ್ಯ! ದ ಇಫಾರಗಳೆಟ್ಟ!' | ಕಾಲ ಅಧಾರಸ್ತಂಧಗಳಾಗಿ ನಿಂತ ಕಲಚೂರ್ಯರೊ ಕಣ್ಮರೆಯಾಗಿದ್ದರು 
ಇಲ್ಲಿ ಸಿಕ್ಕುತ್ತದೆ (೬೫. ೧೪). ೪. ತಳಹದಿ; ಅಸ್ತಿಧಾರ. lai (mux. ೧೬೪), (ಅಧಾರ * ಸ್ವಂಭ] 
6. ಸೃಷ್ಟಿಯ ಮೂಲ (1) : ಸಡರಾಡರನೆಟ್ಟ ರಚನೆಗೆ ದಾರರು! |ಆಧಾರಸ್ಕೆ (ನಾ). ಆಸ್ತಿಯುಳ್ಳವನು; ತಕ್ಕಷ್ಟು ಉದನತ್ತಿಯಿರು 
ಆಧಾರದಮೊಳಗಣ ನಿಧೂಶಿಯನೆ ತೆಗೆದು ಭೂಮಿಯ ನೆಲೆಗೊಳಿಸಿ ಪಂಡಾ | | ವವನು (8). ಸಂ.) 
ಶತ್ಯೋಟಿ ನಿಪ್ತೀರ್ಣ ಭೂಮಂಡಳಳ್ಕೆ ಸುತ್ತಿಹರಿದದು ಸಪ್ತಸಾಗರೂಗಳು! | ಆಧಾರಾಧೇಯಧಾವ (ನಾ). ವಸ್ತುಗಳಲ್ಲಿ ಒಂದು ವಸ್ತು ಆಧಾರ 
(ಇವ), ೨-9); *ಅತ್ಮಾಂತರ್ಗ ಕ್ನೌ (ದ್ರಳುದ ಟೀಕು),) 1 ವಾಗಿಯೂ ಮತ್ತೊಂದು ಆಥೇಯವಾಗಿಯೂ ಇರುವ ಪರಸ್ಪರ 
೬. ಪ್ರವಾಹ; ಹಂವು: *ಅಧಾರವೆಂಬುದು ಹರಿಯುದುದು?(ತಳಾಯು. 39) ಸಂಬಂಧ: ಈ ಸಂಬಂಧಧ್ರ ಕಾರ್ಯಳಾರಣಧಾದ. ಸಾಮನ್ಯ ವಿತೇಷ 
೧೧೧೨೪೯). ಓ. ನೀರಿನ ಅಕೆ; ಕೆರೆ: ಅಧಾರ, ತಟಾಕ ಈ ೨2. 1 ಧಾವ, ರಧಾರಾಧೇಯ ಭಾವ... ನೊಡಲಾದ ಸಂಬಂಧದ ಮೂಲಕ 
ಕೆಜೆ ಗ (ಆಯ ೧೧-೩೪). ಲೆ, (ಮ್ಯಾಕ ಅಧಿಕರಣ ವಿಭಕ್ತಿ ;; | ನಿರ್ಣಯಿಸಲ್ಪಡಬೇಕು (ಒಂದಹಾ, ೧೪೦). 
ಸೆಶ್ರಮಾ ವಿಭಕ್ತಿ: ಫೀರರಿನಾವರು ತಾನಾಢಾಕನುಡಧಿಕರಣನುಲ್ಲಿ' 1 [ಅಧಾರ * ಅಧೇಯ * ಭಾದ್ಯ) 
ಜ್ತಲು 34 (ಕಮರ. ೧14). ೯, [ಯೋಗಶಾ] ಪ್ರಸಿದ್ಧವಾದ ಒಂದು : 1ಆಧಾರಿ (ನಾ). - ಆಧಾರಸ್ಥ (ದಕ). [ಸಂ. ಅಧಾಂಸ್‌) 
ನಾಡೀಡಕ್ರ: ಆಧಾರದಲ್ಲಿ ಬ್ರಹ್ಮ ಸ್ವಾಯೆತದಾದ... ಮಣೆಪೂರಕದಲ್ಲಿ 5, ಸ ೧. ಮಾನಸಿಕವಾದ ಕೊಂದಕಿ, ಹೀರೆ ಅಥವಾ 


ವಿಜು 


ಉದ್ರಜ್ವಯಕವಾದ (೪೮ಡೇ. ೪೬-೨೦೧), ಅದಿಯನುಳ್ಳುದೆ ಅಧಾರ; 
ಅನಾಹತವ ಕೂಡಿದ್ರು ದೆ ಸ್ವಾಧಿಷಾನೆ ಮಣಿಯ ದೆಳಗಿನಲ್ಲಿ ಪ್ಪ । ಡೆ. 
ಮಣೆಪೂರಳ (ಬನಗೋ. ೫). ೧೦. ಇತರರಿಂದ ಹಣವನ್ನು ಸಾಲ; 
ವಾಗಿ ತೆಗೆದುಕೊಳ್ಳುವಾಗ, ಹಣಕ್ಕೆ ಹೊಣೆಯಾಗಿಡುವ ಹೊಲ, / 
ಗಡ್ಡೆ ಮುಂಶಾದುದು: ಭ್ರಮರೆಯು ಅವಳ ಅಸ್ತಿಯನ್ನು ಅನತಿಗೆ 49 
ಅಧಾರದಖಡುವನಳಾಗಿದ್ದಾಳೆ (ಬಾಕಿಕು. ೩೨) ; ಶ್ವರಕ್ವತ್ತಿನ. ಆಧಾರದ 
ಮೇಲೆ ಪಾಲಳೊಡುದುದು (ಯೋಧರ, ೩೧), (೫೦) | 
ಆಧಾರಳ (ನಾ). ಅಸ್ತಿಭಾರ; ತಳಹದಿ; ಆಧಾರವಾಗಿರುವ ವಸ್ತು : | 
ಮಿಸುನಿಮೇಲಣ ದುಣಿಯವೋಲ್‌' ರಾಣಿಸುವ ಬ್ರಹ್ಮಾದಿಗಳ ಜನನಂ 


ಬಿಸಜಜಾಂಡಾಧಾರಳನು ಅಧೇಯನೆಂದೆನಓ (ame ಸಜ). 4 


[ಸಾ.) 


ಹಿಂಸೆ: “ಅಧಿಯೆಂಬುದು ಮನೋದುಃಖಂ * (ಹಲಾಯು. 69-0೧) | 
ಅಧಿಗಳುದುತೇಳವಿಧ ದ್ಯಾಧಿಗಳುಂ ಬಾಧಿಸುಕ್ತುಮಿರೆ (ಅಜರ. ೨-೪೬) 
ಅಧಿ ಶೀರಲಿ ನಮ್ಮ ಸೇನಾವ್ಕಾಧಿಗಿದೆ ದುಡ್ಮಿನುಕ ಪರಬಲಸಾಧಳನು 
ಬ್ರಹ್ಮಾ ಪ್ರವನು ತೊಟ್ಟಿ ಡ್ಚನಾ ವಾರ್ಥ (ಕುರ್ಕಾಳ, ೨೬-9೫) ; ದೇಹವ್ಮಾಲ 
ಗಳನ್ನು ಔನಧಿಯಿಂದ ವಾಸಿಮಾಡಿಕೆಳ್ಳುವಂಕೆ ಮಸ್ಸುನ ಆಧಿಗಳನ್ನು 
ವಿವೇಕದಿಂದ ವಾಹಿದಾದಿಕೊಳ್ಳಬೇಕು (ರಪಛಾ. ೩೨೨). ೨. ಆಸ್ತಿಗಳ 
ವಿಷಯದಲ್ಲಿ ಆಧಾರ, ಭೋಗ್ಯ ಮುಂತಾದ ಪರಾಧೀನಕೆ: ೪೪ 
ಕ್ರಯ ದಾನಲರಿವರ್ತನಿಗಳಿಗೆ ನಲಿಸಿಕೆೊಂಡು ಅನುಭವಿಸಿ ಬಹರಿ (ಮೈಂ. 
೧೯೪೬, ೩೧-೪೦1 166), "ಪೊರ್ವಾಧಿ', "ಭೋಗ್ಯಾಧಿ' ಪರಾ. 
೩. ಜೂಜು ಮುಂತಾದ ದುವಗ್ಯಾಸನೆ. ೪. ಆಶ್ರಯ; ಅಸಿ; 
ನೆರೆ. (ಸಂ. 


ಆಧಿಕಾರಿಕ 


ಆಧಿಕಾರಿಕ (ಗು). ೧. ಅಧಿಕಾರಕ್ಕೆ ಸಂಬಂಧ ಪಟ್ಟ. (ನಾ).; 
ತಿ. [ಕಾವ್ಯಮಾ] : *ಅಧಿಕಾರಿಕವೆಂದರೆ ಕಾವ್ಯದ ಉದ್ದಕ್ಕೂ ಬರುವ 


ಮುಖ್ಯವಾದ ಕಥೆ” (ಕೈಪಿಂ. ೨೦೫). [ಸಂ.) 

ಆಧಿಕ್ಕ (ನಾ). ೧. ಹೆಚ್ಚಿಗೆ; ಅಧಿಕವಾಗಿರುವುದು. ೨. ಹಿರಿಮೆ; | 
ಮೇಲ್ಮೆ; ದೊಡ್ಡಸ್ತಿಕೆ: ಎಳೆ ಕೃಷ್ಣ ನಿನ್ನೆ ರೂಪಮುಂ, . . ವಿಶ್ರಮಾ; 
ಥಕ್ಕಮುಂ ವಿಬೇಳಾತಿರೇಕಮುಂ ನೋಡಲ್‌ ನೀಂ ಪರದೈನತಕಳಾ 
ಸ್ನರೂಜಭಾಗಿ ತೋರ್ಪೆ (ಜಗದಿ. ೪೯ ದ). ೩. ಹಿರಿಯವನು; 
ಮಹೇಲಾಡವನು : ಅದುಧುಕಡರಿತ ನಮಿಕೋದ್ಭಾರಿ ಜಂಗಮ ಭಕ್ತ 
ಕೊಳೆಗಾಧಿಕ್ಕನೆನಲೊನ್ಪಿ (ಬಸರು. ೩೧-೨). [ಸಂ] | 

ಅಧಿಜೈವಿಕ (ನಾ). ತಾಪತ್ರ ಶ್ರಯಗಳಲ್ಲಿ ಒಂದು; ದೈವಿಕವಾಗಿ; 
ಉಂಟಾಗುವ ತೊಂದರೆ: *ಅಧಿದೈಎಳವೆಂದಕೆ ಯತ್ತ, ರಾಕ್ಷಸ, 
ಪಿಶಾಚ, ಧೂತ, ಪ್ರೇತ ಮೊದಲಾದುದುಗಳ ಅವೇಕದಿಂದುಂಟಾಗುವ 
ಕೊಂದರೆ? (ಒಂದನಾ, ೬೬); ಆವರುವೇಕ್ಷೆಯ ಉಳಿವಿನಲಿ ನಮ್ಮ ಭರ 
ಬೇಹಿನ ಸುಳಿನಿನಲಿ ಮೇಣವರನಳುಕಿಸುವಾಧಿದೈವಿಕ ಕರ್ನುಗತಿಗಳಲಿ 
(ಕುದ್ಕಾಳ. ೧೨-೪). [ಸಂ.) 

ಆಧಿಸತ್ಯ (ನಾ). ೧. ಪ್ರಭುತ್ವ; ಅಧಿಕಾರ: ಹರಯ ಧಂಡಾರಾಧಿ 
ಪತ್ಮದೊಳಿರಲನುದುತಿಸಿ ಸಳಲ ಕಾಠ್ಮೋದ್ಧರಣಕರಣಮಥಿತ್ತು (ಬನವು, 
೫-೯) ; ಅವೆಬ್ಲ ಅದಳ ಅಧಿಪತ್ಯದಲ್ಲಿದ್ದವು (ಪ್ರಾಸ. ಇ). ೨. ಪ್ರಭು 
ಶ್ರಕ್ಕೆ ಒಳಪಟ್ಟ ಪ್ರದೇಶ; ಅಧಿಕಾರದ ವ್ಯಾತ್ರಿಗೆ ಸೇರಿದ ಧಾಗ 
ಅಥವಾ ಸೀಮೆ : ಜೊಂದಾಯಿ ಅಧಿನತ್ಮ (ರೂಂ). [ಸಂ. 

ಆಧಿಧೌತಿಕ (ಗು). ೧. ಪ್ರಾಣಿಗಳ ಕೆನೆಯಿಂದ ಸಂಭವಿಸುವ 
ವಿನತ್ತು,--ಅಪಘಾತ: *ಅಧಿಭೌತಿಳನೆಂದರೆ ಶತ್ರು ಟ್ರ, ಮ್ಮಾಫ್ರ, ಸರ್ಪ, 
ವೃಶ್ಚಿಕ ಮೊದಲಾದ ದುಷ್ಕ ಜಂಕುಗಳಿಂದ ಬರುವ ಬಟ್‌ (ಹಂದಣ. 
೬೬). ೨. ಪಂಚಭೂತಗಳ ದೆಸೆಯಿಂದ ಉಂಟಾಗುವ ತೊಂದರೆ, 


— ವಿಪತ್ತು : ಅಧಿಭೌತಿಕದಿಂದ ನೊಂದು ವಿರೋಧಿ ನಡ್ತರ್ಗದ ವಿಠಾರ |35 


ದ್ಯಾಧಿಯಲಿ ಬೆಂಡಾಗಿ (೪ಂಳ. ೬-೨೪), [ಸೊ.] 
ಆಧಿರಾಜ್ಯ (ನಾ). ಆಧಿಉಜ ನಡವಿ; ಎಲ್ಲಕ್ಕಿಂತಲೂ ಮೇಲಾದ | 
ಪ್ರಭುಶ್ವ: ಶ್ರಿ «ರಮಣೇರಮಣೀಯಂ ಸಿ4ರಾ ಸ್ತ್ರ 0 ಜಾನಾ 
Ro ಗ್‌ೆ 3-0). (ಸಂ.) 
ವ್ಯಾಧಿ (ನಾ). ಮಾನಸಿಕ ವ್ಯಥೆ ಮತ್ತು ರೋಗ: ಎಲುನಿನ ಪಂಜರ | 
೬ ಅಧನ್ಯಾಧಿಯ ತೆವೆರುದುನೆ (ವಡಸಂ. ೪೫-೬೨ ಡೆಂದಿವ) ; ಎನ್ನ ಅಧಿ 
ವ್ಯಾಧಿಗಳ ಪ್ರಸಾದೆವಯ್ಮ (ಅಬಂಡೇ. ೧೮೩-೬೯); ಜೀವನು ತನ್ನ ಅಧಿ 
ನ್ಯಾಧಿಗಳನ್ನೆ ಲ್ಲಾ ಕಳೆದುಕೊಂಡು ೧ಉಾಮಯನಾಗುದನು (ಕಕ್ತಿಂ. ೬೬). | 
[ಅಧಿ * ದ್ಯಾ) 
ಆಧಿವ್ಯಾಧಿಪ್ರದ (ನಾ). ಮಾನಸಿಕ ವೃಥಿಯನ್ನೂ ಕೋಗಬಾತಿ 
ಯನ್ನೂ ಉಂಟುಮಾಡುವಂಥದು : ಸಾಧಿಕಸಮ್ಮ ಮೃಗ್ನರ್ಕನ ಬೋಧ 
ಡರಿತ್ರಂಗಳೆಂಬ ಧರ್ಮುಮಿದದ್ಮಾ ದಾಧಂ ಛರ್ನುಬುದೆಟ್ಲರುದಾಧಿವ್ಮಾಿ | 
ಪ್ರದೆ ಕರೀರಿಗನಫ್ಯಂ (nes va). (ಸಂ.) | 
ಆಧಿವ್ಯಾಧಿಹರ (ನಾ). ಮಾನಸಿಕವೃಥೆಯನ್ನೂ ಕೋಗಾದಿ ಉಪ 
ದ್ರವಗಳನ್ನೂ ಹೋಗಲಾಡಿಸತಕ್ಕುದು : ಇದು ಮ | 
ಏಂತಿಡನು ನೀಕೊಳ್ಳಿಂದರ್ಜುನಂಗೊರೆವುದು ರಹಸ್ಯದೊಳು (ಕುಡ್ಕಾಂ. | 
9-೧೬). (ಶಂ. | 
ಅಧಿಹೇತು (ನಾ). ಮನಸ್ಸಿನ ದುಃಖದ ಕಾರಣ ; ಸಮಸುಖದು!ಖ 
ಮೂಡದೆ ಜಗವೀಕೆಯನೀಪರಿಯಿಂದ ಕೇಳಲೀ ರಮಣಿಯಿವರ್ಗೆ ಬೇಳದಿರ 
ಲಾರ್ನಳೆ ಮಾನಸದಾಧಿಹೇತುವಂ (ಕಾಕುಂತ. ೩೫-೬೩). 
[ಅಧಿ 4 ಜೀತು) 


೬೧ರ 


ಆಧ್ಮಾನಿಸು 


ಆಧೀನ (ನಾ). ಅಧೀನ; ವಶ: ಆ ನಿಜಫಲಪ್ರಾಪ್ಲಿಯಲಿಯನುಮಾನ 

ಏಿಬ್ಲವೆ ಫಲಿಸಿ ನಿನ್ನಾಧೀನವಾಯಿತ್ತೀಗಳೀ ದೇನೇಂದ್ರಪಟ್ಟಿವಿದು (ಬಸತ. 

van); ಎನ್ನ ಪೊರೆದವರು ನಿನ್ನ ಸೇವಳರಯ್ಯಾ ಎನ್ನ ಬಳಿಕ ಎಲ್ಲಾ 
ನಿನ್ನ ಆಧೀನವಯ್ಯ (ಮೋಕ್ಷದ, ೫೯). [ಹೆಂ] 

6 ಆಧೀನಚಿತ್ತ (ಗು). ವಶವಾದ ಮನಸ್ಸುಳ್ಳ : ಅರ್ಹ(ದ್ವೀ)ಜರುಂ 

ಹೈತ್ಪದ್ಮಸದ್ಮದೊಳ್‌ ನಿಶ್ಚಳಮಿ೦ಂಓ ಯೋಗಸಮೂಧಾನಾಧೀನಚಿತ್ತರಾಗಿ 

1 (Mus. ೫೩, ೫೨-೩೭ 1027). [ಆಧೀನ ಚಿತ್ತ) 

; ಅಧುಸಿಕೆ (ಗು). ಈಗಿನ; ಈ ಕಾಲದ; ನವೀನ; ಇತ್ತೀಚಿನ: 
ಆಧುನಿಕ ವಿಚಾರಗಳಲ್ಲಿ ಳೋಕಕಲ್ಮಾಣಸಾಧಕದಾಗಿ ಸಮರ್ಪಳವಾಗಿರೆ 
ತಕ್ಕವುಗಳನ್ನು ಭಾರತವು ಅಂಗೀಕರಿಸಬೇಕು (ಕ್ರಿಯಾಶಿ. ೧೯). (ಸಂ.) 

ಆಧುನಿಕತೆ (ನಾ). ಈ ಕಾಲಕ್ಕೆ ತಕ್ಕಂತಿರುವುದು; ನವೀನತೆ; 
ನವ್ಯತೆ : ಬೊಜ್ಜು ಬೆಳೆದು ಏಳಾರಗೊಂಡಿದ್ದ ದೇಹದ ಆಧುನಿಕತೆಯ 
ಬೆಡಗು ಬೇರೆ (ವಾತ್ಸಲ್ಯ. ೧೬೬). (ಸಂ. ಆಧುನಿಳತಾ) 

ಆಧೂತ (ಗು). ೧. ಅಲ್ಲಾಡಿಸಿದ; ಕುಲುಕಿದ ; ಒದರಿದ. (ನಾ). 
೨. [ನಾಟ್ಟ] ಶಿರಸ್ಸಿನ ಹತ್ತೊಂಬತ್ತು ಧಂಗಿಗಳಲ್ಲಿ ಒಂದು: 
ಶಿರದೊರ್ಮೆ ಯೆಡನು ಮಾಗು ತ್ತಿರಡೂರ್ಧ್ಯಕ್ಸೆ ಯ್ನುಲಂತದಾಧೂಳಾಖ್ಯಂ 

i (ಉಸ್ಕರಂ. ೧-೮೦). [ಸಂ.) 

!ಆಧೃತ(ಗು). ಇಡಲ್ಪಟ್ಟ ; ತರಲ್ಪಟ್ಟ; ತಂದ ; ಆಧಾರವಾಗಿರಿಸಿದ. 

[ಸೇ.) 


15 


೫) ಆಧೇಯ (ಗು). ೧. ಆಧಾರದಲ್ಲಿ ಇಡಲ್ಪಟ್ಟ; ಆಧಾರವು ಆಕ್ರ 
ಯಿಸಿಕೊಂಡಿರುವ. (ನಾ). ೨. “ಆಶ್ರಯ” (ದಂಜಭಾ, ಕೋಶ); 
ಡಲದ ಜಾಗದ ಕುಲದ ನನ್ನಿಯನಾವರ್ಜಿಸಿ ರಾಧೇಯಸೊಳ್ಬಿಂಗಾಛೇಯ 
ಮಾಗಿರ್ದಂ (ನ ಂಸಛಾ. ೯-0೬ ವ); ಕರೀರನೆಂದರೆ ಶರೀರಿಯಾದ 
ಆತ್ಮನಿಗೆ ಅಥೇಯಪಾಗಿಯೂ ವಿಧೇಯವಾಗಿಯೂ ಕೇಷವಾಗಿಯೂ ಇರು 
ಪುದು ನಮ್ಮ ಅನುಭನಸಿದ್ಯವು. ಆಧೇಯನೆಂದರೆ ಅತ್ಮನನ್ನು ಬಟ್ಟು 
ಶಂ ಮುತ್ರವೂ ಫಿಭುವಂತಹುದಬ್ಟ (ಒಂದಸಾ. ೨೫೦). ೩. ಆಧಾರವಾಗಿ 
ಇಡುವ ಜಮಾನು ಮುಂಶಾದುದು. [೫ಂ.) 

| ಆಧೇಯವಚನ (ನಾ). ಮಾತುಗಳಿಗೆ ಆಧಾರನಾದವನು; ಮಾತಿ 

ನಲ್ಲಿಚತುರನಾದವನು; ವಶ್ಚವಾಣಿ: ವಕ್ರೋಕ್ತಿ ನಿಫಣನುಂ 
ಆಧೇಯವಡನನುಂ.. . . ಪ್ರಸಿದ್ಧನುಮಪ್ಪ ಮಹತ್ತರನ ಕೈಯೊಳ್‌ 
ಸನ್ಮಾನಪ್ರರಸ್ಸರಂ ಕೊಟ್ಟು (ಅದಿಪು. ೧೪-೪೬ ದ). 
(ಅಧೇಯ * ನಡನ) 

ಆಧೋರಣ (ನಾ). ೧. ಆನೆಯ ಸವಾರ ; ಮಾವುತ; ಮಾವಟಿಗ: 
ರಾವಣಂ ನಿಜಮುರಣದಿನಿಂದ್ರನೈರಾವಣದ ಮೇಲೆ ಪಾಯ್ಜು ಮುಂದೆಣಾ 
ಧೋರಣನಂ ಡರಣಪ್ರಹಾರದಿಂ ನೆಲಕಿಕ್ಕಿ (ಪಂರಾದು. ೧೦-೨೦೪ ಜ). 
ಎ೨. ಸಲಗ: *ಆಧೋರಣಮೆಂಬುದು ನಾಯಕನಪ್ಪಾನೆ ? (ಡಲಾಯು- 
೩೦-೬೨), [ಪಂ.) 

ಸ (ನಾ). [ವೈದ್ಯಶಾ) ಹೊಟ್ಟಿ ಉಬ್ಬರಿಸಿಕೊಳ್ಳುವುದು: 
ಉದರದಲ್ಲಿ ಬಹಳೆ ಧ್ವನಿಯುಂಟಾಗಿ ಬಹಳ ನೋವುಂಟಾಗಿ ಗ್ಗ ಳವಾಗಿ 
ಹೊಟ್ಟಿಯುಟ್ಟರಿಸಿಕೊಂಡು ದಾಯು ಅಧೋಮುಖ ಊರ್ಥ್ಧ್ವಮುಖವು 
ಇಲ್ಲದೆ ಬಂಧಿಸಿಕೊಂಡು ಇಹುದು ಅದನು ವೈದ್ಯರು ಆಧ್ಮಾನ (ಪಾಕಾಂ, 
ಅನಾಹ) ವೆಂಬರು (ದೈದ್ಯಸಾ. 1, ೩೨೪). (ಸಂ. 

ಆಧ್ಮಾನಿಸು (ಕ್ರಿ). ಹೊಟ್ಟಿ ಉಬ್ಬರಿಸಿಕೊ: ಬಹಿಅಸೊಡವ ತೊಟ್ಟ 
ನಾಧ್ಮಾನಸಿ ವಾಜಿಗೆ ಶೂಲೆ ತೋಟಿ ಪೆಜತೇಂ ತಿಳತ್ಸಲ ಸಮನ್ವಿಕದಿಂ 
ಜೊಮ್ಮಿಯೆ ರೆಸಮಂ ಕೊಟ್ಟಿಂತಡೆಂದುಮುನರೆಮದುಳ್ಕುಂ (ಲೋಕೋದ 


೯-೨೩೦). ([ಆಧ್ಮಾನ * -ಇಸ್ಕು) 


ಸ 


| 
ಕ 
i 
[ 


49 


ಆಧ್ಯಾತ್ಮಿಕ ಓರ 
ಆಧ್ಯಾತ್ಮಿಕ (ಗು). ೧. ಆತ್ಮವಸ್ತುವಿಗೆ ಅಥವಾ ಅಧ್ಯಾತ್ಮಕ್ಕೆ; 
ಸಂಬಂಧಿಸಿದ; ಶತ್ರ್ವಕಾಸ್ತ್ರಕ್ಕೆ ಅನ್ವಯಿಸುವ ; ವೇದಾಂತದ : | 
ಬ್ರಿಟಿವ6 ಅಧೀನಕ್ಕೆ ಸಿಕ್ಕಿ ನನ್ಮು ದೇಶಕ್ಕೆ ನಾಲ್ಕು ಸಟ್ಟನ ನಪ್ಪ ಸಂಭವ! 
ಡೆ... ಇಧ್ಯಾಷ್ಮಿಳದಾದ ನಷ್ಟ (ಉಮ ೩೬೬. (ನಾ). 3. ತಾಶ| 
ತ್ರಯಗಳಲ್ಲಿ ಒಂದು: *ರಜಸ್ಸಿನಿಂದ ಬರುವ ಮುಖವು ಆಧ್ಕಾತ್ಮಿಳೆ, | $ 
ಆಧಿಭೌತಿಕ, ಅಧಿದೈವಿಕದೆಂದು ಮೂರುವಿರ. ಅಧ್ಯಾತ್ಮಿಕರೆಂದಕೆ ಶರೀರ, 
ದಲ್ಲಿರುವ ವಾಶ ಸಿಕ್ತ ಕ್ಲೇವ್ಮಗಳ ವೃಕ್ಕಾನದಿಂದ ಬರುವ ಜ್ವರ ಜರೆ 
ಮರಣ ದೊಡಲುದುದು ಗ (ಓದ ಹಾ, ೬೬)) ದುಖತ್ರಯಂಗಳು 
(6ರೀರಡಲ್ಲಿ ಜುಟ್ಟದ ಅಧ್ಯಾತ್ಮಿಕ, ಇತರ ಪ್ರಾಣಿಗಳಿಂದುಂಟಾಗುವ ಆಂ; 
ಭೌತಿಕ. ಪಂಡಧೂತಗಳಿಂದಾಗುವ ಕೈನ (ಅನ್ಮುತ. ಅ ಟೀಕು). 1 
(xe) 
ಆಧ್ಯಾನೆ (ನಾ). ೧. ಪಶ್ಚಾತ್ತಾಪದಿಂದ ಕೂಡಿದ ಸ್ಮರಣೆ; ದೃಸನ 
ಕರವಾದ ನೆನಪು. ೨. ಕಳವಳ; ಆತಂಕ. ([ನ.) 
ಆನ್‌, ಅನು (ಕ್ರಿ). ೧. ಇದಿರಾಗು; ಎದುರಿಸು; ತ್ರತಿಭಿಸು; 
ಅಡ್ಡಲಾಗು ; ತತೆರು ನಿಬು; ಆಂತ, ಆಂತು, ಆತು (ಭೂತಕ್ಳ); |» 3 
ಆಂನ (ಭವಿಕೃ): ಅಡಿಯೊಳಾಂಶಿಖದು (ಎಇ. 1, ೩೫೦-೩5 90); 
ಕದನದೊಳದಿರಂ ಮೀಣ ನೂ ಂತು ವಿಂದಾಂಕಂಧೊನರ್‌ ಫಸ 
ಮೂಡಲ್‌ (೪ವ್ಯನಾ. ತಾ ಕೊದ್ರಳ); ಒರ್ವರಪ್ರೊ! ಡೆಮಿದಿರ್ಡುವ ಗಣ್ಣರ 
ನಾಮ್ಪೆಡೆಂದು ಫೊಟ್ಟಳಿಖುವ ಬೀಛ60 ಕಲಮ ಉತಮ (ಎಳ. ೧, | 
ಮಂಡ್ಯ. ೪೧-೧೩ ೫೨); ೪ಂಕದನಿನನಿಕರಂ ಕೈಯಾಂತದಥಾಶಓಕೆರ ೫ 
ಕೊಂದು ಕೋಟಿಗೆ ಮಿಗಿಳೆಂಬಂತಾದೊಡಂ (ಗರಾಯು ೧-೧೨) , ಇದಿರೆ! | 
ಲಾಂಶವರಾರಿ ಆಯಸಿಂಹೆದೇದನಾ (ಇ೪. ೪, ೧೬೧೧೪; 1019) 1 | 
I 
| 


1 
i 
| 
| 
| 
(| 
I 
I 
| 
I 
1 
| 
|| 
| 
| 
| 


ರಿಧ್ರಬಲಜಲಧಿನಡಬನೊಳಾಂಕು ತಾಗಿದರಂದು ನಡುರಧರು (ಕುಲ್ಯಾಲ್ರೋ. | 
ಓ-&೪)- ತಿ. ಧರಿಸು; ವಹಿಸು; ಕೈಕೊಳ್ಳು; ಹೊಂದು; ತೆ: 
ಅನ್‌ - ಧಾರತೇ " (ಕಮಧಾ) ; ಲಕ್ಷ್ಮೀಲಲನೆಯನಾಂಕು ದಶ್ಷಸ್ಮಲ 
ಕೊಳ್‌ (ಕವಲು, ೩-೧೬೧) | ರಕ್ತದಂಕರುಪಮನಾಂಕ ಪಂಠಜಿಫಿಯಂತೆ | 
ಗವೋದಿತ ಚಂದ್ರಬಿಂಬಮಂ ಧರಯುಸಿದಿಂದ್ರದಿಗೃಠಿಕೆಯಾತೆಸೆದೆಳ್‌ | 
(ಉಕಾ. ೪೬೨ ತೂದ್ರಳ) ; ಪೊಂಗೊಡನಂ ತದವಳಪಬ್ಬದರೊಳೆ ಮುಟ್ಟ! 
ದಂತರೊಳೆ ಚೂಡುಕೆದೂಂತುದು ಕರ್ನ ನಾಳೆಯೂ (ಸೂಪಧಾ ೧-೧20) 1 | 
ಬಿಸುಪಮರ್ದ ನೊಸಲ ಕಣ್ಣುಂ ಶಿಸುಳೆಂಗಳನಾಂತ ಕೈಗಳುಂ ನೋಟ್ಟರ [್‌ 
ನಂಚಿಸೆ (ಕಟ್ಟಿಳಾ ೨೫೪): ಕವಥವನಾಂತೊಡಡೆ ಬಿಡೆನು (ಒಲ. 
೨೩-೬೪) । ಶಿನ್ನಡಿಯಾಣತಿಯನೆನ್ನ ಮುಡಿಯೊಳಂತೆದು ಮತ್ತೇನು 
(sev. ೧೧೪೪). ತಿ, ಹಿಡಿ; ಒಡ್ಡು 2: ಪಲಯುಂ ಬಣ್ಣನೆ ಕಿವಿಯ 
ಸಂಕು ಕೇಳುಕ್ತುಂ (ಶಂಪಭಾ, ೧೧-೨); ಆಧೀವ ಧನಕ್ಕೆ ಯಸ್ಯಾ | 
ನಡೆಯು ಕೊಳ್ಳ ದೆನಿಬನುಂ. .. ಫೋಗಲೇನಾರ್ಪಿರೆ (44ಮಿಘು. ೫-೧೪); 113 
ಕದಸಿದ ಭಕ್ತಕ್ಕೆ ಗೋಣಿಯಾಂನರೆ ನೃಪತೀ (ಲೀಲಾ. ೪-೬೦) ; ಮಧು 
ಕರಕರ ಪರೋಕ್ಷಪತಿಗಂ ಸುರಿದೆ ಸವಮಳರಂದಧಾರೆಗೆ ಶಿರನನಾಮುಕ್ತ | 
(ಬದಿ. ೨೬-೪೪) ; ನಿನಗೆ ತಿಂಕರದೆರಡು ಸಂಶಶಿಯೆಸಿಸಲೊಬ್ಬದೆ ನೀನು] 
ಮೆನಿಯೋಧ್ಯನನ ಬಾಯ್ಮೆಂಬುಳಳೆ ಕೈಯನನುದರೆ (ಕುರ್ಮಾಣಾ. ne) ( 
೪. ತಡೆ; ನಿಬ್ಬು; ಸೈರಿಸು; ತಡೆದುಕೊ; ತಾಳು; ಆಕ್ರಯಿಸು : | 
ವಾಂಡನರ ಬಲದೆಂದು ಆತು ಮರದು ಹಿಂದೆ ನೋಡಿ ಆರೇಕ ವಿಭದನಲಾ।| 
ಎನುಕ ಛಲಚೇತವನು ಸಲೆ ಡೆಂಡಿಯಾವನು (ಕುರ್ಯಾಗ. ೩-೧೫) ; ಅನುತಾ| 
ನುಕ ಗಜ ವೋದಾಗ ಛೇಸೆಂದರಾನದೆ ಮುಂದೆಯ್ನುವಾಗ ಇಸೆಗೆ ಮಂದ | 
ಗದುದೆದೆಂಬನಿದು ಟೇಗೆದಾನೆ ಲೇಸಲ್ಲೆಂದರೊಡನೆ (ಭರದ. ೩6-೨೩) 1| | 
ಕಾಂಕೆಕೇಳಳ್ತ್ಯಾಕು ವಂತರೆನ್ನಲ್ಲಿ ಬಂದಾಂತುದಿಲ್ಲಿಂಡೆ ಆಜ. 
ನಡೆಯದಿರೋಡೆ ಕುಲಾಂಕಳೆಂ ತಾನಾದಪೆಂ (ತೃ ಮಿಳಾ. ೪-೧೬). | 


ಆನ್‌, 


ಆನು: ೧. ತಿವಿಯೆ ಕಳ ಚು ದ ಕಳಡಲೊತ್ತುವ ಕವಿದೊರಾಸುವ 
ನಂದಡೆತ್ತುವ. . . ನದಮದೇಛದ ಸದರ ಸೋಲಿಸಿಕದುರಲಾಲಿಗಳ 
(ಕುಖ್ಯಾಛೀ, ೪-೬೬); ಕಾನನದ ಬಳಸಿದರು ಮೃಗಶತಿಯಾಗರಾದ್ರದೆ 
ತೆಗೆದು ಜಾಯ್ಕುದೆ ಭಟರ ಫಟ್ಟಣೆಗೆ (ತಳಿದ. ೨-೧೨) ; ಕುಂಕ ನೇಜೆಯ 
ಕೈಯಿಟ್ಟ್ರಿಯುಯುಧಗಳನಂತಂತ್ಷಗಳಿಗಿಟ್ಟಾಗ ಶಂಫದಿಂದಾನುನ ಕಾಲಾಳ 
ಕಾಧ್ರತರ ತಿಂಥಿತೆಯೊಪ್ಬಿತು (ಕಂಸ. ೧೧-೨೧). ೨. ಕಡಳಿಯಂ ಪೊಳ್ಳು 
ನಿರ್ವಾಣ ಪದವಿಯನಾಂತ ಮೂಡೇವಿಯಳ್ಳನ ಪಡಳ್ಕೆ ಶರಣು (ಅಬ. 
೧-೧೫) ; ಅಗ್ರಜನ ನೇಮವನಾಂತು ನಮ್ಮಯ ಬಲಷ ಮೇಲುಷ್ಟ 9ಬ 
ಶಿಹರು (ಕೋಗಯ. ೨೦-೧೨). ೩. ನಡೆದ ಳಾಲು ಅನುನ ಳ್ಳ ಬೀಡುವ 
ಬಾಯಿ (೫4ರ. ೧೩) ; ಮುಯ್ನಸಾಸುದುದಜರ್ಗೆ ಭುನನಧ್ರ ಭೃಧ್ಯತ್ಯೆ 
ನಿಮ್ಮಿನಿಬರೆಸು (ಕುವ್ಯಾಳಃ. ೧-೨೩). ೪. ಒಡೆಯರ ಮಂದಿಯನು 
ಹಿಂದಕ್ಕೆ ನೀಉ ಅತು ಬಂಧಿಯೆಂದು ಮುಂಗಪ್ಪ ದಣಾಯಳರೂ ನಿರೊಪದ 
ಕೊಟ್ಟು (69. 1, ೩೬-೨; 11). 8. ಆಶ್ರಯವಾಗು; ಊರಿ 
ಯಾಗು: ಮುಂದರೆಗಿರಿಯನೇ ಕಡೆಗೋಲ ಮಾಡುಕ ಧರಣಿಗಾತಿಪ ಸರ್ವ 
ದಾತನ ಕಂಡು ತೆಗೆನೇಣ (ಸಂಭವ. ೫-೯೫). ೬. ಆಶ್ರಯ ಹೊಂದು; 
ಒರಗು: ಅತನೋದಡ ವೇದ ಕಾಶ್ತ್ರಾಸಮೇಶವಾಶನ ನಾಲಗೆಯ ತುದಿ 
ಡಿತು ದೆಸನನು ಬೇಡುತಿಹದು (ಪ್ರಳುಲೀ. ೬-೩೩) ; ಅಸೆಯೊಕೊಮ್ಮೆ 
ತೇಜಿಯೊಳೊಮ್ಮೆ ಶಿಬಿಕಾವಿಮಾನರಥಗಳೊಳೊಮ್ಮೊಮ್ಮೆ ಅನುಕೇಳುತ 
ಬಂದು ಹಲಧ್ರ ಪಯಣದಲ್ಲಿ ಧೊನಾಫ ಜಾರ್ದನಾ ಗಿನಿಯಾ (ಛಂತ. 
೬೬೬೯), ಗಂಗವ್ವ ಬಿರಬಿರಣೆ ನೀಟಾಗಿ ದೇಸಾಯರ ಕೋಡಿಯ 
ಹೊರಳ್ಳೇ ಗೋಡೆಗೆ ಅಶು ಕುಳಿತಳು (ಗೂಮೂಯಿ. ೧೦೪), 

ಅಮೀಉಣ್ಣು « ತಡೆದು ಊಟಮಾಡು; ನಿಧಾನವಾಗಿ ಊಟ. 
ಮಾಡು (4). ಅಶುಕೊ * ಕೈಯ್ಯೊಡ್ಡಿ ಹಿಡಿದುಕೆಎ: ಚೆಂಡನ್ನು 
ಎಜೆಯುತ್ತೇಸೆ ಅತುಕೊ (69). ಅಶುಳೊಳ್ಳು » ಪ್ರತಿಭಟಿನು; 
ನಿಟು: ಈತನೊಡ್ಮಿನೆ ಸಾರೆ ಸಂಗರಳಾಶುಳೊಂಡವೆ ಳೃದನ ದಳಸಂಘಾತ 
(ಕುಖ್ಮಾಳೀ. ೬-೧೨). ಅಶುಹೊೋಗು ಎ ಸಾವಕಾಶವಾಗಿ ಹೋಗು: 
(ಉಳ, ೧೩), ಅತುಕುಡಿ * ಸಾವಳಾರವಾಗಿ ಕುಡಿ: (ಏಳಲನೃ 

ನಿಗೆ ನೀರು ಕುಡಿಸುತ್ತ) ಅತುಳುಡಿ! (ಕಟ್ಟಿ. ೬೫-೧). 

(ದೇ, ೪ ತುಳು. ಅನ; ತೆಲು. ಇನು; ಕುರುಪ್‌, 
ಅನ್ನಾ * ಆರ್ಮಹಿತುಶಿ ಉಡು ; ಮಲ್ರೊ. ಆಸ್ರೆಟಿ 
ದಿಂ೦ನಲ್ಲಿ ಒರಗು) 

ಆನ್ಸ್‌, ಲೃ, ಅಂ, ಅನ್ನು (ಸ). ಉತ್ತಮಫುರುಷಸ ಎಕನಡನ 
ಸರ್ವನಾಮ ; ಮಾತಾಡುವವನು ತನ್ನನ್ನು ನಿರ್ದೇಶಿಸುವುದ 
ಕ್ಥಾಗಿ ಬಳಸುವ ಮಾತು; ನಾನು. ಕ್ರಮವಾಗಿ ಏಳು ವಿಭಕ್ತಿ 
ಗಳು; ಆನ್‌, ಎನ್ನಂ, ಎನ್ನಿಂ, ಎನಗೆ, ಎನ್ನತ್ತಣೆಂ, ಎನ್ನ, 
ಎನ್ನೊಳ್‌ ; (ಬಹುವ) ಅಮ್‌, ಎಮ್ಮಂ, ಎಮ್ಮಿಂ, ಎ ಮಗ್ಗೆ 
ಎಮ್ಮತ್ರಣಿಂ, ಎಮ್ಮ, ಎಮ್ಮೊಳ್‌ : ಎನ್ನಾಧ್ರದುದುಂ ತಪ್‌ಸ್ಮೆಲೆ] 
ಬುಧೂನಕ್ಕೆ ಕೆಲವಂ ಬೇಟಕ್ತಿಂ (ಕವಿ, ೧೧೪೩)  ವಿಜಯೆನನೆ ಮುನ್ನ 
ಕಂಡುವಬಂದಾನೆಲ್ನೆಲ ಕೊಟ್ಟಿಂ (ಪಂಪಳಾ. ೯-೧೨), ಅನಜ್‌ದೆಂ 
ಪೃಛ್ಲಿಯಜ್‌ ನಳ್ಗಾನೆದರಿವುವಹಾವನರ್ಕನಚ್‌ದಂ (ಗದಾ ಯು. ೫-೧೪). 
ಆ: ತಂದೆ ಧಮಗಾ ಮುಥಿಯಲಾಬಿನೆ (ಳುವ್ಕಾರ್ರೋ. ೯-೩) | 
ಎನ್ನನು ಕರೆದು ಮಿಗೆ ಪಶಿಕರಿಸೆ ಬಳಿಕಾ ಬಚ್‌ದೆ ಹೋಷೆನೆ (ಕುದ್ಮಾಬ್ರೋ, 
೧-೩). ಆಂ : ನಿನ್ನಸಾರೊಡಗೊಂಡು ಬಂದುದಳೆ ೯ (ದಣ್ಡಾಾ, 
೬೪-೧೫); ಅಂ ಕನಗೆ ಬರೆದ ವಿಶ್ವಾಸಧೂಮಿಯೆನಾಗಿ (ಆ೦ಿಡಿ.೪-೨೧ರ), 
ಆಂ ಫೋಗಡೆ ದಾರಂ ಬೈಕಂವಾಯನಂ(ಳಾರಟಳಾ-೪೯೦): ಕೃಷ್ಣರಾಯನ 
ಕೆರುಣಕೆನಡನನೊಡೆಯಳಾನರೆ ಎನ್ಮುಕ್ಕೆಮುಗಳು (ಕುರ್ಯಾರ್ರೋ.೪-ಅ). 


ಆನ್‌, ೬೨೦ ಆನಂದಪುರ 


ಆನ್ಕು : ಅನು ನೀನು ಇಬ್ಬದಂದು ಅಂದೇನೊ ಇಂಡೀನೊ (ಅದರ. ೧) ; | | ಅನಂದಂಬೆಯು (ಕ್ರಿ). ಆನಂದವನ್ನು ಪಡೆ: ಮರಕತಮಕೆನುಯ 

ಆನು ಗುರುವಾಷ್ಣೆಯಂ ಮಾಣ:ದುದಣುಂದಡಿನಗೆ ಹಾನಿ ಹೊಗದಿರೆದು ಕ ದೆಂಡದುನ ತ್ಕಾನೆಂದಂದೆತ್ತು ಆಮರಿ ಹಿಡಿಯಲ್‌ (ಜಸುಳಾ. ೨-೧೬). 

(ಹಚ. ೬-೪೬): ಹಿಂದೆ ಕಂಬಡೊಳಾನು ಜನಿಸಿದ ಶುಧ ಮಾಸೆ (000. | [ಆನಂದ * ಬಿಜು] 

೯೨೪೪), ಆಮ್‌, ಅವು (ಬಹುವ): ಕಿಕ್ತಯ್ಮಂಗಳನಿಂಡೆದುಗೆ| | ಆನಂದಕರ (ಗು). ಸಂತೋಷವನ್ನುಂಟುಮಾಡುವ; ಸುಖವನ್ನು 

ಉಾರುಣ್ಕಂಗೆ ಯ್ವುದಾವು ಹುಸಿ ಪಾನಿಗಟ್ಟಿ ಧ್ರಣ್ಮಮಂ ಸೆರಪಿಕೊಳ್ತಮೆಂ 3] ತರುವ: ಅತುಳಿಳೆದುಹಾವಾನಿ ಜಠುಪಶಿ ಯತಜನಾನಂದಳರನಧರೂ 

ದೊಡೆ (ನಡ್ಡಾಉ. ೩೯-೧೯) ; ಅಮೆ ಬಂದು ಳಾಲ್ವಿಡಿದನೆವು (ನಂಶಧಾ.! ' (ಬಸತಿ. ೧೩-೩೦). [ಸಂ.) 

೬೯೩); ಅದು ಕಣ್ಣವು (ಎಕ. ೧1, ಮಂತ್ಯ, ೪೧-೧೬; ಕಂ); ವಿಲಾಸ, . ಅನಂದಳಾರಕೆ (ಗು). ಆನಂದಕರ, [ಸೂ] 

ಮುರ್ಮೆಗಳೊಳಾನೆದಗಾಗಿಬೆನೆಂದು ಬಂದ ಡೆನ್ನಿಗಕುಮುಂ (ನಂಜ ಳಾ“ 1 ಆನಂದಗೊಳಿಸು (ಕ್ರಿ). ಸಂತೋಷನಡಿಸು; ಸಂತೋಷವನ್ನುಂಟು 

೧-೧೦೬) | ಸೆಂಜೀವಕನ ಗುಣಂಗಳುಮಂ ಪ್ರಕೈಕ್ಷ ಪ್ರಮಾಣಂಗಳಿನಾ| ; ಮಾಡು: ದಿನಳೆಎಂದು ಹೊಸ ಹೊಸ ಮೂಳೆಯನೆಸೆಯಬತ ನಾಯಿಯ 

ದಹಾದಿರ್ದುಂ (ಪಂಚತಂ. 99-20) ) ಕಾದುವವರಾನಲ್ಲ ಸಾರಥಿತನದೆ|10! ನಾನಂದಗೊಳಿಸು (ಇಂಟ ಪ. ೧೯೦-೪೨). 

ಹುಕೆಮಗೆ (ಕುವ್ಮಾರ್ರೋ. ೩-೬೪); ನಗೆಯ ಸೂಸುವಡಾವು ಲೋಕದ ' (ಅನಂದ * ಕೊಳ್‌, * -ಇಬ್ಬು) 3 

ಹಗರಡೆಗರೇ (ಕೊರರಾ. ೧-೯-೩೦). | ಆನಂದಜಲ, ಆನಂದಜಳ (ನಾ). ಸಂತೋಷದ ಕಣ್ಣೀರು; ಆ 
[ದೇ 8 ತಮಿ. ಯಾನ್‌, ನಾನ್‌; ಮಲ. ನಾಸ್‌ ; ತುಳು. | | ಬಾಸ್ಟ: *ಆಕ್ರು ದಾಸ್ಟಂ ಆಸ್ಷಿಯಾನಂದಜಲಮಕ್ಕು * (ರಗಣ. 
ಯಾನು, ಎನು ; ಕೊಡ. ನಾನಿ, ನಾ; ತೆಲು. ಏನು, ನೇನು; | ೪೬-೨) ; ಆನಂದಅಲಪರಿಲುಳಿತ ನಯನಸ್ಪಂದ ಪರಿತೋನರಲಿ ಕೆಗೆರಟ್ಟ 
ಕೋಲಾ. ನಾಯ್ಕಿ. ಪರ್ಜಿ, ಗಡಬ. ಆನ್‌; ಗೊಂಡಿ. ಅನಾ; 151 ದೆರನರು ಪಾಂಡವರ (ಉುವಖ 9, ೧-೦). ಆನೆಂದಜಳೆ: ರುಗಳ 


ಳುಇ. ಆಸು; ಕುದಿ. ನಾನು; ಕುರುನ್‌. ಮಲೊ, ಮೊಗಮುನಾನೆಂದಜಳಲುಳಿತಕ ಲೋಡನನಾಗಿ ನೋಡಿ (ದುಡಿ. ೯-೪೫), 
ಎನ್‌ ; ಬ್ರಾಹೂ, ಐ) [ಆನಂದ * ಜಲ) 
ಆನ್ಸ್‌, "ಅನುಂ' ನೋ. ಆನಂದಜಳ "ಆನಂದಜಲ' ನೋ. 


ಆನಂತ (ನಾ). ೧. ಕೊನೆಯಿಲ್ಲದಿರುವಿಕೆ : ಪರಸ್ಪರ ಸಂಬಂಧಗಳನ್ನು | | ಅನೆಂದತುಂದಿಲ (ಗು). ಆನಂದದಿಂದ ತುಂಬಿದ; ಸಂಕೋಸ 
ಲೆಕ್ಕ ಖಾಳುತ್ತಾಹೊರಟರೆ ಅನಂತ್ಮದೇ ಬಂದುಹೋಗುತ್ತದೆ (ಧ್ವಣ್ಕಾ ಕೋ. (೫| ಶುಂಬಿ ತುಳುಕಾಡುವ : ಆನಂದತುಂದಿಲಸ್ವಾಂತರಾಡ್ಚ್ಯ್ಯಾಜಾ ನತಿಗಳ್‌ 


೬೪); ಅನಂತೃದೊಂದು ನವಟಲಧಿಯಲ್ಲಿ ಹೊರದಿಹುಡೆ ನನ್ನ ನಾನೆ; | (ಅದ್ಭುತ. ೫-೭): ತಾವು ಪರೀಕ್ಷೆಯಲ್ಲಿ ಹೆಚ್ಚು ಯಶಸ್ಸನ್ನು ನಡೆರ 
(೪68. ೧೮೯-೧). ೨. ಕೆಎನೆಯಿಲ್ಲದ ವಸ್ತು : ಅನಂಕ್ಕನೀ ಜಗಡ್ಡಕ್ರ ಸುದ್ದಿಯನ್ನು ಕೇಳಿ ವಿದ್ಯಾರ್ಥಿಗಳು ಆನಂದತುಂದಿಂಕಾಗುತ್ತಾರೆ 
ನಾಭಿಕ್ರಮತೆ ತಾನೊಂದೆ ಸತ್ವವದು (ಮೂಳುಳ. ೧೩೬). (ಸಂ) (ಧರ್ಮ್‌ಸಾ. ೧೩೧), [ಅನಂದ * ತುಂದಿಲ]) 


ಅನಂದ (ನಾ). ೧. ಸಂಕೋಷ. 3. ಪರಮಾವಧಿಯಾ ದ] | ಆನಂದನ (ಗು). ೧. ಸಂತೋಷವನ್ನುಂಟುಮಾಡುವ, ಸುಖವನ್ನು 
ಸಂತೊಷ; ಲೋಕೋತ್ತರವಾದ ಅಹ್ಲಾದ; ರಸಾಸ್ವಾದ |2| ತರುವ. (ನಾ). ೨. ಸೆಂಶೋಷ : ಅನಿಮಿತ್ತ ದರಸ್ಮಿತರಿಂ... ಅಳಾರೆ 
ಸಮಯದಲ್ಲಿ ಬೇಕೊಂದರ ಅರಿವೇ ಉಳಿಯದಂತೆ ಒದಗುವ ಕಾನಂದನದಿಂದುತ್ತಾನರಯನದಿಂ ಹರಿಯೆಸೆದಂ (ಅ ಗವಿ. ೬-೨೪). 
ಅಪರಿಮಿತವಾದ ಸುಖ: ಎಲ್ಲಾ ಕುತಲಕಲೆಯಲ್ಲಿಯೂ ಆನಂದವೇ ೩. ಇಸ್ಟಮಿತ್ರರು, ಬಂಧುಗಳು ಮುಂತಾದವರನ್ನು ಉಪಡರಿಸಿ 
ಮುಖ್ಯಫಲವೆಂದು ಹೇಳಬಹುದಾಗಿದೆ(ಕೈವಿಡಿ. ೧೩೫). "ಕಾವ್ಯಾನೆಂದ್‌,! |  ಯೋಗಕ್ಷೇಮಗಳನ್ನು ಕೇಳಿ ಸಂಶೋಷಪಡಿಸುವುದು. (ತ) 
"ಬ್ರಹ್ಮಾನೆಂದ' ಪರಾ. ೩. [ಎಕೆ] ಆರು ವಿಧವಾದ ಭಕ್ತಿಗಳಲ್ಲಿ! , ಅನಂದನಾಟಕ (ನಾ). ೧. ಸಂತೋಷದಿಂದ ಮೈಮರೆತು ಅರುವ 
ಒಂದು: ಕ್ರಲ್ಕೆ, ನ್ಮೆ, ಅವಧಾನ, ಅನುಭವದ, ಆನಂದ, ಸಮರಸ |39, ನೃತ್ಯ; ಹರ್ಸಸಂಭ್ರಮದಿಂದ ಆಡುವ ನೃತ್ಯ. ೨. ಅಸಂದ 


(ಇವು.ಆರು ನಡ್ದಿಧ ಛಕ್ತಿಗಳು) (ಶಿದಾಸೂ, ೨೦೪), "ಅನಂದ ಭಕ್ತಿ'; ! ವನ್ನುಂಟುಮಾಡುವ ನಾಟಕ; ಅನಂಡನಾಟಕಂ ಪರೆದೂಪಂದನು 
ಪರಾ. ೪. ಅರವತ್ತು ಸಂವತ್ಸರಗಳಲ್ಲಿ ಒಂದು: ಪ್ರಭದ.. | ' ನಂದುಮಾಡೆ ದಿಎಡಾಧೀಶರ್‌ ನಾನಾಪ್ರಕಾರದಿಂದಮುಡೇಕೊಬುತ್ತದ 
ಆನಂದ... ಅಕ್ಷೆಯದೆಂದೆಅನತ್ತು ತೆಜನಾಗಿಹುದು (ನಿನೇಕ. ೩೨೧). , | ಮುನಟ್ಟ್‌ಯಿಂ ಮಾಡಿದರೋ (೪ಪ. ೧೬-೫೪). 

ಅನಂದದಾಡು ಇ ಸಂತೋಷವಡು; ನಲಿದಾಡು: ತೊಟ್ಟಲ ಡಪ್ಪರ! ; [ಆನಂದ - ನಾಟಕ) | 


ದಲಿ ಸುಮ್ಮೂರದ ಬಿಬ್ಬಿಯಕೊಡನೆ ಅನಂದವಾಡುಕ ಬರುವ ಪಾನರು ಬ | ಅನಂದನಾಡಿ (ನಾ). ಸಂತೋಷವು ತುಂಬಿರುವ ನಾಡಿ; ೮ 
ಗಳನೇನ ಬಣ್ಜಿಸುವೆನಡ್ವ೦ಯ (ಕಂನದಿ. ೧೧-೬೧). ಅನಂದರಿಡಿ 2) ' ವುಂಟಾದಾಗ ಪ್ರತಿಕ್ರಿಯೆಯನ್ನು ಸೂಚಿಸುವ ನಾಡಿ: ಸ್ವಂಶಿ 
ಸಂತೋಷ ತುಂಬು; ಹರ್ಷಪೂರ್ಣವಾಗು: ಮಾನಿನಿಯಾಸ್ಕೇಂದು| : ಧ್ರದು ಪೃದ್ಪಂಧ ತುಂಬಿದಾಗಂಡನಾಡಿಯಿಂದೆ (ಹಾಡುಶಾ. ೧೩-೧೨). 
ಮಂಡಲವನು ಕಂಡಾನಂದವಿಡಿದು ನುಡಿದರು (ಕನಿ. ೯-೮೯). [ಸೆಂ.]. | (ಅನಂದ * ನಾಡಿ) 


ಅನಂದಂಗಿಡು (ಕ್ರಿ). ಸಂತೋಷವು ನಾಶವಾಗು; ಸುಖವು | ಅನಂದನೃತ್ಯ (ನಾ). ಸಂತೋಷದಿಂದ ಮೈಮರಿಶು 
ಹಾಳಾಗು: ಕೂಟ್ಟಡೆಯದೆ ಮಳುಗುತ್ತಿಫ್ರೇದುಂ ಲೋಗರಿಂದೊಂರಾ :4! ಕುಣಿತ: ಎಸಿದತ್ತಿಂದ್ರನಾನಂದನೃಶ್ಶಂ (ಅದಿಫಿ. ೩-೧೨೨) | 
ನಂದಂಗೆಟ್ಟು ಟಿಂತಿಪ್ಪುದುಂ (ಛರದ್ಯು. ೨-೬೬). «ಭ್ಯ ಪಶ್ಚಿರ್ದರಿಂದ್ರರುಮಾಗಂದನಸೃತ್ಥಮನಾಡೆಯುಂ (ತಾತಿಧ. ೧೨-೬೭ರ) 
(ಅನಂದ 1 ಕಿಡು (ಆ ಕೆಡು)) ್ಯ (ಅನಂದ + ನೃತ್ಯ) 
ಅನಂದಂಬಡು, ಅನೆಂದಪಡು (ಕ್ರಿ). ಸಂತೋಷಹೊಂದು;' | ಅನೆಂದಪಡು "ಆನಂದಂಬಡು' ನೋ. 
ಸುಖವಡು : ಸರ್ವಜನವಾನಂದಂಬಡಲಾ ರಾಜ್ಯ ಜೇಂಗೊಡಲೊಲ್ತುಂಐ; | ಅಸಂದಪುರ (ನಾ). ಆನಂದದ ಪಟ್ಟಣ; ವೈಕುಂಕ: ನನಭಳುಕಿ 
ತುಳುಂಳೆ (ಸೋರು. ೯೬). ಅನೆಂದೆಪೆಡು: (ಮುಂಬಯಿ. ೩-೪೧ ; (41, ಗಂಡು ಸದೆಯದಾನಂದಭುರ ಪಥದನು ತೊೋರಿಸಿದಂಥ ಬಹು ಕೃರಾಳ। 
೪-೨೦೭ $). [ಅನಂದ * ಪಡ್ಕು) | (ಪ್ರಸಕೀ, ೨-೪). [ಅನಂದ * ಪರ್ಕ) 


ಅನೆಂದಬಾಚ್ಛ ಓಗಿ ಅನಂದಿಥಿ 


ಅನಂದಜಾಪ್ಟ (ನಾ). * ಆನೆಂದಜಲ: ನೇತ್ರಯುಗದಿಂ ಅನಂಪ | ಅನಂದವರಣ (ನಾ). ಆನಂದವನ್ನು ಆರಿಸುವುದು: ಅನಂತದರಣ 


ವಾಷ್ಟ್‌ಂಬು ಮಮ್ಮನುಗಳ್‌ (ಡಿತ್ರದ. ೪-೬೨); ಕಣ್ವರು ಆಸಂದ | :  ದೊಳುಸುಖಯಜ್ಞಳಲ್ಪದೇ (ಮಳೆವೇ. ೧3-೩). [ಅನಂದ * ವರಣ] 
ವಾಪ್ಟಪ್ರವಾಪದಿಂದೆ. . . ನಿನ್ನನ್ನು ನೋಡುತ್ತಾ ಸಮಾನದಲ್ಲೆ ನಿಂತಿರು] , ಆನಂದವಸ್ತ್ರೆ (ನಾ). ಮುಟ್ಟಾದ ಸ್ತ್ರೀಯ ರಕ್ತದಿಂದ ಕೆಂಪಾದವಸ್ತ್ರ: 
ನರು (ಕಾಕುೂಕ. ೫೨-೯). (ಆನಂದ * ದಾಷ್ಟ) | H ಜೇವಳಿಯಾನಂದದಸ್ತ್ರನುಂ ಪಡೆಲಗೆಯೊಳ್‌ ಓಡಿತೊಸಗೆ ಮರುಳ್ಲೊಂ 
ಅನಂದಭಕ್ತಿ (ನಾ). [ಎಕ್ಸಿ] ಆರುಬಗೆಯ ಭಕ್ತಿಗಳಲ್ಲಿ ಒಂದು :| ೩ ಡಾಡುವ ಜೀವಂಜನೆ (ಅರ್ಥ. ೩-೬ ದ); ನಿಮ್ಮ ತಂಗೆಯುಡಲಟ್ಟಿದ 
ಪ್ರಾಣಲಿಂಗಸ್ಮಲದಲ್ಲಿರುವ ಅನುಭದ ಭಕ್ತಿಯೇ ಅಸಂಜಯೋಗದಿಂದ - ಕೆಂಡೆತ್ತಿದಳಪಂಗೆ ಮೊಗಮುರಿದ್ರತ್ತಿರಲಾನಂದದಸ್ರ್ರದುಂ ಡೇವಕಿಯಾ 
(ಶಿದಾನುಭವದಿಂದುಂಟಾದ ಅಂತರಾನಂದಪ್ರಾಪ್ರಿ ಯಿಂದ) ಆಸಂದಭಕ್ತಿ (೪. ೩-೩). "ರಕ್ತವಸ್ತ್ರೆ' ಪರಾ. (ಅನಂದ? ದ್ರ) 


ಕೊಡು (ಸಿರಾಜ ೬6) ಈ ಇರು ಭಕ್ತಿಯ ಮಬ್ಬುಲುಗಳನ್ನೆ( | ಆನಂದದಾದ (ನಾ). ಜೀವನದ ಎಲ್ಲ ಚಟುವಟಿಕೆಗಳೂ ಆನೆಂಕೋ 

ವೀರಕೈದರು : (೧) ಶ್ರದ್ಧಾಭಕ್ತಿ, (೨) ನಿಷ್ಕಾಭಕ್ತಿ, (4) ಅದಧಾನಳಕ್ತಿ. | ನ್ಮುಖವಾಗಿರುತ್ತವೆ ಎನ್ನುವ ಸಿದ್ಧಾಂತ: ಅತ್ಮದ ಈ ಆಗಂಡದುಯ 

(೪) ಅನುಭನಛತ್ತಿ, (5) ಅನಂದಭಕ್ತಿ ಮಕ್ತು(೬) ಸಮರಃಭಕ್ತಿ ಎಂದು ಪ್ರದೃಶ್ತಿಯೆ ಕರೇರನ ಅಸ್ವಾದ್ಯದಾಗಲು ಉರೇಬಾಗುತ್ತದೆ. ಈ 

ಕಕೆಯುತ್ತಾರೆ (ಬುಸಾನಾ, ಬ ಶ್ರಶ್ವಾ). [ಅನಂದ 9 ಭಕ್ತಿ) | ಸಮಾಧಾನ ಪಂಫೂರ್ಣವದಾಗಿ ಭಾರತೀಯ ಅನಂದವಾದನನ್ನೇ ಆಕ್ರಯಿ 
ಅನಂದಭೇರಿ (ನಾ). ಸಂಶೋಷವನ್ನು ಸೂಚಿನಲು ಉಜನು ಹೊಡೆ] ' ಹಣೆ (ಕ್ರೀತಪ್ರ. ೬೬). (ಅನಂದ * ವಾಡ್ಠ) 

ಯಿಸುವ ಭೇರಿ,--ನಗಾರಿ: ಡಉಚರ ಗುರುವಿನ? ಜಿಸೆಗೇಟಡಿಯಂ | 'ಅನಂದವಾದಿ (ನಾ). ಅನಂದವೇ ಪರಮಾರ್ಥವೆಂದು ತಿಳಿದವನು: 

ನೆಡೆಡೆ ಅಗಿ ಪೊತೆನಟ್ವಿಡೊನಗೆಯೊಳಂ ಮುಖ್ಯಂ ವಾತಾ 1 ಕೇವನದಲ್ಲಿ ಎಲ ಡಟುವಟಿಳಿಗಳೂ ಅನಂಡೋನ್ಮುಬನಾಗಿರುಕ್ತರೆ. ಈ 

ಬಗೆದು ಅನೂದೆಳೇರಿಯಂ ಫೊಯ್ಸಲ್ತೇಟ್ನು (ತಾಂತಿವು. ಅ ಶ್ರ), ಸಂಪ್ರದಾಯವನ್ನು ಅನಂದದಾದಿ (ಚರಂ) ಸಂಪ್ರದಾಯವೆಂದು 

ಅನಂಡದಿನಾನಂದಭೇರಿಯಂ ಪೊಯ್ನಿದಾಗಳ್‌ (ಸುಳುಮಾ, *-೭ನ).| | ಕರೆಯುತ್ತಾರೆ (ಕ್ರೀ್ಮಪ್ರ. ೧೫). (ಸಂ. ಅನಂಡವಾದಿನ್‌) 

(೪ಅನಂದೆ * ಭೇರಿ) | 1ಆನಂದವೃಕ್ಷ (ನಾ). ಅಕೋಕವೃಶ್ತ ; ಆಸುಗೆಗಿಡ: “ಅಕೋಳು- 

ಆನಂದಭೈರವಿ (ನಾ). (ಸಂಗೀತ) ಒಂದು ರಾಗ: ಆ ಕಳಾವತಿಯರಾ | 1 ಆಟೋಳದ್ಭಕ್ಷ, ಕೆಂಪುಟನ್ನದ ಎಲೇಗಿಡ, ಅನಂದರ್ಕ ಕ್ಷ, ಕಪ್ಫಪರದೃಕ್ಷ* 

ಸಂದರೈರವಿಯಂ ಅಲಾಹಿಸುತ ನಿಂತಿರಲು (ಸೌ ಗ ೨ರ. ೫0೬-3): | (ಸಲ್ಮಾ. ೧೧೧). (ಆನಂದೇ ವೃಕ್ಷ) 

ಹಾಡುಗಳಿಗೆ ಕಾಂಬೋಧಿ... . ಅನಂದಭೈರನಿರಾಗಗಳೂ,ಅದಿ, ಅಟಣಳ, 79) ಅನಂದವೇಲು (ಕ್ರಿ). ಸಂತೋಷ ಹೆಚ್ಚಾಗು : ಇಖುಶಗೆಮೂಂತಂ 

ಗಳೂ ಸೂಟಕವಾಗಿದೆ (ಯಕ್ಷಣ. ೩೪). [ಪಂ.) | | ಸಂತನೇಜುತಂ ತಂಡತಂಡದ ಪುಳಕದೃಂಡದುಂ ಹೇಜುತಂ (ಇದರ. 
ಅಸಂದಮಣಿ (ನಾ). ಒಂದು ಬಗೆಯೆ ಮಣಿ: ಮತ್ತಂ ಕನ್ನಂ ಸೇನಿಶಿತ | ೩೦-೧೩). [ಆಸಂದ ೨ ಏಜ್ಮು) 

ಮೂತ್ರದಿಂ ಮಃಖನಿದೃಶ್ರಿಯಪ್ಪ ಅನಂದಬುಡೆ, . . ಇಲ್ಲಿಯಣ ಶಿವ) | ಆನೆಂದಸ್ವೆರೂಪ (ನಾ). ಆನಂದವೇ ಮೂರ್ತಿವೆತ್ತವನು: ಜಯ 

ಭಕ್ತರಿಗೆ ಖುಳ್ಳತಾನುರೂಪದಿಂದಾಸಂದಕರಗಳಾಗಿರ್ಕುಂ (ಎ6೬ "| *  ಜಯಾನಂದನ್ವೆರೂವ (86. ೬೨-೪೨). (ಆನಂದ * ಸ್ವರೂಪ) 

3೧). (ಅನಂದ * ಮಜ್ಜ) ೫ ಅನಂದಾಗರ (ನಾ). ಸಂಶೋಷದ ಆಶ್ರಯ, ಸ್ಮಳ: ತನ್ನ ಜೀವರ 
ಅನಂದಮೆಯ (ಗು). ೧. ಆಅನೆಂದದಿಂದ ತುಂಬಿರ,--ಮಾಡಿದ. | ಸರ್ಜೆಸ್ತದೂ ಅಸಂದಾಗರನೆಂಬಂತೆ ಉಣುತ್ತಿತ್ತು (ಪುರು ಕೂ). 

(ನಾ). ೨. (ತತ್ತ್ವಕಾ] - ಆನಂದಮಯ ಕೋರ: ಬದು ಕೋಕಾ! | (ಅನಂದ * ಅಗರೈ) 

ತ್ಮಳ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಶ್ವಾನನುಯ,| [ಆನಂದಾಕ್ರು (ನಾ). * ಆನಂದಜಲ: ಕಣ್ಮಲರೊಳಾನಂವಾತ್ರು.... 


ಇಸಂದಮಯ ಎಂಬ ಬದು ಕೋಕ ಪ್ಹರೂಪನಾಗಿ (ಪಹಾರ. ೪-೧೩ | I ಎತೆಯುತ್ತಿರ್ಪನ್ನಂ(೬ಗರಿ. ೬-೫). [ಅನಂದ * ಅಶ್ರು) 

ಓಳು), [ಸಂ.] 1೫, ಅನಂದಾಶ್ರುಜಲ (ನಾ). * ಆನಂದಜಲ: ಕೋಳಬಾತ್ಟಂಗಳುಮುಹಾ 
ಅನಂದಮಯೆಕೋಶ (ನಾ). (ತತ್ತ್ವಶಾ) ವಂಡಕೋರಗಳಲ್ಲಿ! ; ನಂವಾಶ್ರುಜಲಂಗಳುಮಂ ಕೊಳೆದು (ಗತಿ. ೯-೧೦೪). 

ಒಂದು; ಕೇವಲ ಆನಂದವೇ ಮುಖ್ಯಲಕ್ಷಣವಾದ ಕೋರ: | (ಅಸಂದಾತ್ರು * ಜಲ) 

ವಢಿತೆ ದೊಡಲಾಗಿರುನ ವಿಷಯದ ನೆನಹು ಪ್ರಯನೋದದ್ದ ಪ್ರನೋದಂ: | ಆನೆಂದಿ(ನಾ). ಸಂತೋಷದಿಂದ ಕೂಡಿರುನನನು ; ಸುಖಶಡು 

ದಳೆದು ಮೂರೊಂದಾದುದಾನಂಡದುಯಕೋತವದು (ಗೂ ೫೧೨-೧೩೬); " ವವನು: ಅಸಂವಿಯಾಗಿರುದ್ದದೇ ಕವಿಯ ಲಕ್ಷಣ (ಸಾಹಿದಿ. ೫). 

ಅವಿದ್ಯೆ ಎಂಬ ಅಪ್ಲಾನರೇ ವೃಶ್ಟಿದೃಷ್ಟಿಯಿಂದ ಜೀಬಾತ್ಮನಿಗೆ ಕಾರಣ "3. (ಶಂ. ಅನಂದಿನ್‌) 


ಕಠರೀರಬಾಗಿಯೂ ಕೋಕರೊತೆ ಅನರಣರೂಪವಾಗಿಯೂ ಅಸಂದ। | ಅನಂದಿತ (ಗು). ಸಂತೋಷಗೊಂಡ; ಹೆರ್ಷಹೊಂದಿದ : ಆಶಿ» 
ಶ್ರಷುರವಾಗಿಯ ಇರುವುದರಿಂದ ಆಸಂದೆಮುಯಳೋಕವಾಗಿರುದುದು I ಮಳಭಕ್ತಿಯುಳ್ತಾನಂದಸರಸರೊಳಾಡುವಂತೆ (ಬಲಿ. ೧೧೫೫). (ಸೆಂ.) 
(ಹಂತಾ. ೧4). (ಅನಂದಮಯ * ಕೋರ) | ಅನಂದಿನಿ (ನಾ). [ತತ್ತ್ವಶಾ] ಯೋಗಕಾಸ್ತ್ರದ ಧ್ಯೇಯವಾದ 
ಆನಂದಮೂರ್ತಿ (ನಾ). ಆನಂದವೇ ಸ್ವರೂನವಾದವನು: ಅನಂತ; | ಸಮಾಧಿಯನ್ನು ಪಡೆಯುವ ಅಥವಾ ಪರವಸ್ತುವನ್ನು ಪಡೆಯುವ 
ಮೂರ್ತಿ... ನೀರಳನೇತ್ರನ ಬಾಲಕೇ9 ಬಣ್ಮೆಪರಳವೆ (ಇಗವಿ. ೩-೩೩). 1] ಏಳು ಮೆಟ್ಟಿಲುಗಳಲ್ಲಿ ಐದನೆಯದು: ಸಪ್ರಧೂಬಳಿಗಳದು 8 ಪರ 
(ಅನಂದ * ಮೂರ್ತಿ) | ವಸ್ತುವನು ಹೊಂದುವೊಡೆ ಮನಸಿಗೆ ಸ್ವಸ್ಥ ವಹ ಸೋರಾನವಾಗಿರ್ಶದೆನು 
ಆನಂದವಡೇ(ಕ್ರಿ). ಸಂಶೋಷವನ್ನು ಪಡೆ; ಹರ್ಷವನ್ನು ಹೊಂದು: ; | ಕ್ರಮದಿಂದ... ಒಡವಿದಾನಂದಿನಿಯೆ ಬದನೆಯದು (ಅನ್ಮುತ. ೩-೫೬) ೬ 
ನೊಂದವರು ಸತ್ತಂಗತಿಯಲಾಪಂದೆದಡೆದ್ರದೆಕುತ್ತ ಮುಂ ಪತಿ ಕಂದು. |! ಜೀದರರಮ್ಮೆಳ್ಳವನು ಬಡೆದದಗಾದ ಸಂಗದ್ರಮಿಬ್ಲ ನೆಟೆ ಸದ್ಭಾವರೇ ಒಡ 
ನೋಟ!ಯ ಮಹಿಪಶಿಯ ನೆಗಟಓದನು ಕರುಣದಲಿ (ಕುವ್ಯಾಲ್ರೋ ೩-3೧)/ ; ಉಗಿ ನಿರ್ವಾಸನೆಯೆ ಶೆಲೆಯಾಗಿ ಳೇನೆಲಾನೆಂದಾನುಧದದೇ ಸಾದಧಾನರಿ 
ಅದಳಾಡಿದೆ ನುಡಿಗೆ ಮಸದೊಳಸಂದದಡೆದು ಲಳಿತಾಂಗಿ ಅಂದಿನ ದಿನದ 4) ಹೊಆಗೊಳಗೆ ನೆಲ! ತೀವಿರುವುದದ ತಿಳಿಯಲಾನಂದಿನಯೆನಿವ ಭೂಮಿ 
ಕಳೆಯಲು (ಕಪಿ. ೪-೫9). (ಅನಂದ * ಪಡೈ) | (ಅದ್ಭುತ, ೬-೬೪), [ಸೊ ಆನಂದಿ) 


ಆನಂದಿಸು ೬೨೨ ಆನಯ 


ಅನಂದಿಸು (ಕ್ರಿ). ಸಂತೋಷವಡು; ಸುಖಿಸು: ಗಂಭರ್ವರಾಜ | ಅನತಜನ (ನಾ). ನಮಸ್ಕರಿಸಿದ ಅಥವಾ ಶರಣಾಗತರಾದ ಜನ: 


ನಂದನೆಯೆನಾನಂದಿಸುತ್ತಮಿರ್ಪುದಮುಂ (ಉದಂಉ. ೬೩೪೩) ; ಆದೋದಳಾ | ಅನತಜನಳ್ಕಾನಂದದುಂ ವಲಿ (ಗವಾಯು. ೧೪): ಉವುದಾನಕ 
ನೆಂದಿಸುತ ಮೆರ್ಗಂಧದೆ ಹೀದೆಗೆಆಗದಳಿಯಂತೆ (ಕುರಾಹಾಂ. ೧-೪೫) ; ಜನವ ಗದುಗಿನ ವೀರೆನಾರೆಯಣ (ಉುವ್ಕಾಳ. ೧-೧). [ಅನಕ * ಜನೆ) 
'ಬಂದು ಹೊಳ್ಳೆನು ಮಂದಿರದ ನೃಪವೃಂದವಾನಂದಿಸಲು (೩96. ೩-೪೭). | | ಅನತಭುನನ (ನಾ). ಲೋಕದಿಂದ ನಮಸ್ಕರಿಸಲ್ಪಟ್ಟಿವನು ; ಎಲ್ಲ 

(ಆನಂದ * -ಇನ್ಯು) : 3, ಜನರಿಂದಲೂ ವಂದಿಸಲ್ಪಟ್ಟಿವನು: ಆಶಿವನುದ್ಯಾನನುಪತ್ತರನರ 


ಆನಂದೂರು (ನಾ). ಒಂದು ಊರಿನ ಹೆಸರು: ಅನನ್ಮೂರ ಶ್ರೀ| | ಸಂಗಾನಕಛುವನನ ಸಮಾಗಮ ಪ್ರಸ್ತುತಮಂ (ಚಂದ್ರವು. ೬-೧೦೫). 
ಕೋಟ ಅಚ್ಚಾ ಮಾಡಿದನ್‌ (ಎಕ. ೩, ಶ್ರೀನಿದಾ ೧೯-೧೧; 600) ; 1 (೪ನಕ - ಭುವನ) 
ಶ್ರೀ ಅನನ್ನೂರ ಮೂಡಾಡ್ಟಾರಿ ಮೂಡಿದೆನ್‌ (ಎಳ. ೫, ಶಿಡ್ನಭ. ೩೧-೧೩ ; ಅನೆತಮಸ್ತಳ (ನಾ). ತಲೆಯನ್ನು ಬಾಗಿದವನು; ನಮಸ್ಕಾರ 
879). [ಅನಂದ * ಊರ್ಕು (೭ ಊರ್‌)) i ಮಾಡಿದವನು: ನೌಧರ್ಕೇಂದ್ರಂ. . . ತಡೆದಿರಡೆಟ್ಮು ವಿಶ್ವರದಿನಾನ 
ಆನಂಡೋನ್ಮತ್ತೆ (ನಾ). ಸಂತೋಷದಿಂದ ಅಮಲೇರಿದವನು: |10| ತಮುನ್ರಳನಾಗಿ ಮೂಚುಸೂರ್‌್‌ ಫೊಡೆದುಡುದಲ್ಲಿ (ಪಶ್ಪವು. ೧೦-೫). 
ಳನಿ ಉನ್ಮತ್ತ, ಧಾವೋನ್ಮತ್ತ, ಅನಂದೋನ್ಮತ್ತ (ಅಿಳೆ!. ೪೯-೧೨). 1 (ಅನತ 1 ಬುಸ್ತಕ) 
[ನಂದ * ಉನ್ಮತ್ತ) ! ಅನತಮುಬಿ (ನಾ). ಮುಖವನ್ನು ತಗ್ಗಿಸಿದವಳು : ಮೇನಳೆಯುಂ 
ಅನಳ (ನಾ). ೧. ಭೇರಿ; ದುಂದುಭಿ; ನಗಾರಿ; ತಮಟೆ: *“ಅನಳಃ, ರೆಂಭೆಯುಮಿನಿನಾನತಮುಖಿಯರ್ಶಳಾಗಿ ಬೆಆಗಾಗಿರ್ದೆರ್‌ (ಅಜಿತ. 
ಶಟಪು- ಈತ ಪಡಡಕ್ಕೆ * (ಜರಾಯು. ೧೬-೯೭); ಕೆದೆನಾನಕ ರಾವ ೫-೧೬). (ಸಂ. ಅನತೆಮುಖೀ (ಆನಶ * ಮುಖ * -)) 
ಮಗುರ್ನಿಸುರ್ದಿಪರ್ಧುತ್ತಿಕೆ (ಪಂಪಛಾ. ೪-83) ; ಲಕ್ಕೆ ತೆಆದಿಂದೆ ಟಿ ಆನತಮೂರ್ಧ (ನಾ). » ಅನತಮಸ್ತಕ: ಇಂತೆಂದರ್‌ ಅನತ 
ಪೊಯ್ದ್ವ ನಾನಾನಕ ಧ್ವನಿಯಿಂ (ಬಳುವೂ, ೯-೫೯); ವಿನಿಧಾನಕಮೆಸೆದಿರೆ | ಮೂರ್ಧರ್‌ ಶಿತೃಮಾತೃಗಳ್‌ ದಯೆಯಿನಸ್ಮದ್ಗರ್ಭದೊಳ್‌ ಗೋಮಿನೀ 
| 
| 


ಪುಂಸವನೋತ್ಸನಮೆನಗಡೆಂದು ಸಮನಿಸಿದಫ್ರುದೋ (ಮಲ್ಲರು. ೬-೧೧೧). ಪತಿ ನಂ ಪುಚ್ಚಿದೆ ಧನ್ಮರೆನ್ಮುವೊಲದಾರ್‌ (ಜಗದಿ. ೩-೫). 

೨. ಗುಡುಗು; ಸಿಡಿಲು. (50. I (ನಂ. ಅನಕಮೂರ್ಧನ್‌ (ಅನಕೆ * ಮೂರ್ಥನ್‌)) 
ಅನಕದುಂದುಭಿ (ನಾ). ಶ್ರೀ ಕೃಷ್ಣನ ತಂದೆಯಾದ ವಸುದೀನ:| | ಅನತವದನೆ (ನಾ). - ಆನೆ ಶಮುರೆ: ದುತ್ತದಾಳಾಂತ್ರ್ಯಜ್ಞಾನಕ 

ಗೋಳುಲಮನಾನಕದುಂದುಭಿ ಪೊಕ್ಕು (ಇಗದಿ. ೩-೧೧). (ಸೆ.) |: ದದನೆಯಾಗಿ... ತಂಬುಲಂಗೊಡಲುಜ್ಜುಗಂಗೆಯ್ತಲ್ಲಿ (ಕಾರಣ. ೯೦). 


ಆನಕಥೃಸಿ (ನಾ). ಭೇರಿಯ ಧ್ವನಿ; ತಮಟಿ ಮೊದಲಾದ ಚರ್ಮ | | (ಜೆಂ. ಅನತವದನಾ (ಅಗತ * ಬದನ 9 -)) 
ವಾದ್ಯಗಳ ಸದ್ದು: ಅನಕಥ್ನಸಿ ಎಿಹಂಗಧ್ಮಾನದುಂ ಪೋಲೆ ವಿಭ್ರಮ | ಆಸಶಾರ್ತಿಹರ (ನಾ). ನಮಸ್ಕೆರಿಸಿದವರ ಕಷ್ಟವನ್ನು ಹೋಗಲಾಡಿ 
ದಿಂ ಬಂದನಡೊಂದು ನಂದನದರಂ ಬರ್ಪಂತೆ ಸಂಕ್ರಂದನಂ (ವಷವ. ಸುವವನು; ಶರಣಾಗತರಾದವರ ಕಪ್ಪವನ್ನು ಬಿಡಿಸುವವನು : 
೧೪-೪೫). (೪ನಳ * ಧ್ವನ] ಅನಕಾರ್ತಿಡರೆ ದೀಟ್ತರೂವನ ವಿಶ್ವಕರ್ತನಂ... ಕೂರ್ಕು ದಂದಿಸುವೆನು 
ಆನಕಥ್ವಾನ (ನಾ). » ಆನಕಥ್ವೆನಿ: ಚೆಲ್ನಾಯ್ತು ಸಂಧ್ಯಾ ಪ್ರಭನದಳವ |5| (ವೀತ್ಯಶು- ೬-೧-೬೬). (ಸಂ.) 
ಗೇಹಾನಕಥ್ವಾನಮೆತ್ತಂ (ಚಂದ್ರಿ. 9-೧9). [ಆನಕ * ಧ್ವಾನ] ಆನತೆ (ನಾ). ಬಾಗಿದವಳು ; ನೆಮಸ್ಕರಿಸಿದವಳು: ಹಾ ಎಂದು ಅತನ 
ಆನಕರವ (ನಾ). « ಆನಕಥ್ವನಿ: ಆಗಳನೇಕಮೂರ್ಥಾಭಿಸಿಕ್ತದುಂ ! ಪಾದಕಾನತೆಯಾದಳ್‌ (ಉತ್ತ. ೪೨-9). (ಸಂ. ಅನಣ) 


ಈಳಿಕಮುಂಡಳೀ(ಪ೦ದೃತನಾಗಿ ಪದ್ಮರಾಜನಾ ರಾಜವಿದ್ಯಾವಿಳಾಸನಂ ಮಂಗ 
ಳಾನಳರದಂಗಳಿಸೆಯೆ ಕಮನೀದು ಕಲ್ಮಾಣ ಓೀಕನಿಹ್ಠಿತನಂ ಮಾಡಿ 
(ಚಿತ್ರ. 9-04 ವ). [ಅನ * ರವ) 

ಅನಗಳಿ 'ಅನೆಗಳಿ ' ನೋ. 

ಆನತ (ಗು). ೧. ಬಗ್ಗಿದ; ಬಾಗಿದ; ನಮಸ್ಕರಿಸಿದ; ವಿಢೇಯ 


; ಅನದ್ಮ (ಗು). ೧. ಕಟ್ಟಲ್ಪಟ್ಟ. (ನಾ). ೨. ಮದ್ದಲೆ ಮುಂತಾದ 

1 ಚರ್ಮವಾದ್ಯ: *ಡರ್ಮವಂ ಕಟ್ಟ ನುಡಿಸುವ ಮುರಶಾದಿಕವೇ ಅನದ್ಭ 
೫; ವೆನಿಸುವುದು” (ವಿವೇಕ. ೨೬೬); ತೆಶಗಳಾನದ್ಮಗಳು ಸುಹಿರಗಳು 

1 (ಕಂಡ. ೧೦-೨೫). ([೫ಂ,) 

| ಅನನ (ನಾ). ೧. ಮುಖ: ಟ್ರಮಾತ್ಮಚಾನನಾರಬಂದ ನಿರೀಕ್ಷಣಾನಂತರೆಂ 
ಪಾದ: ಮೂನಿಯುಮುವಾರಚರಿತನುಮಾನತರಿಫುನಿಕೆರನುಂ (ಕವಿರಾ.| | (ಉಂಡ. ೨-೬೬ ದ); ಅಸುರರಿಪುವಿನ ನುಂಗಳಾನನೆಳೆಮಲದಲಿ 
೩೧೧೩೧) ; ಭಕ್ತಜನಬ್ರೀಮಿಯಾನಶಕಳಲ್ಪಳುಆ (ಪ್ರೌಢ ರಾ. ೧-೧). (ಕುದ್ಯಾಭೀ. ಒಣ). ೨, ಬಾಯಿ: ಫೋದ ಧದಂಗಳೊಳ್‌ ನರದ 
(ನಾ). ೨. ನಮಸ್ಕರಿಸಿದವನು ; ಶರಣಾಗತನಾದವನು;|ಐ| ದೊಂದು ತ ಪಂ ಫಲಬೂಯ್ತು ನಿನ್ನೊಳಿಂದಾ ದೆನುಜಾರಿ ಬಂದು ಭವ 


ವಿಧೇಯನಾದವನು : ಅನತರ ತೇಶೋಭಿಮಾನದ ನೀನೊಲಿದು ಸಲ| | ದಾನನದೊಳ್‌ ಫುಗೆ (ಜಗಲಿ. ೨-೮೪). ([ಸೂ.) 

ಹೆಂಡು ಮುದಡಲಿ ಭಾನುಮತಿ ಮೈಯಿಳ್ಳಿಡಳು ಮುರಹರನ ಡರಣದಲಿ | ಆಸನಾಗ್ರ (ನಾ). ಮುಖದ ತುದಿ: ಅದೊಂದು ಮಹೋರಗಮಾನ 
(ಕುವ್ಮಾಳಾ. ೯-೬೬) ; ಡರಣದ್ವಂದ್ವಳಾನತರಾಗಿ ಹರುಷದ ಸಂದಚೆಯ |) ೪ ನಾಗ್ರೆಮುಂ ಪಿಡಿವಡರ್ದಲ್ಲಿ ನೇಲುತಿರೆ ಸುಂಡಿಲವೋಲ್‌ (ಕಾಜ. 
ಸೌರಂಧದಲಿ ಬೀಕ್ಕೊಂಡರಾ ಹರಿಯ (4೮0. ೧-೨-೬೭). ೩. [ಜೈನ] I me). [ene ಅಗ್ರ) 

ನೌಧರ್ಮ, ಕಈಶಾನ ಮುಂ.ಶಾದ ಕಲ್ಪಗಳಂತೆ ಒಂದು ಕಲ್ಪ; ಅ ಅನಮಿಸು (ಕ್ರಿ). ವಿನಯದಿಂದ ವಂದಿಸು ; ನಮಸ್ಕರಿಸು: ಜರದು 
ಆರನತ್ತುಮೂ. ಇಂದ್ರಕಗಳಲ್ಲಿ ಒಂದು: ಅನತ ಪ್ರಾಣತ ಕಲ್ಪ | ಮಹೇಶ್ವರರು ನೀಡೆಂದಾನೆಮಿಸೆ (ಬಣಡೆ. ೪೬-೧೦). 
ಮೆಂಬೆರಡಣಕೊಳಂ (ತತ್ತ್ವ ದ್ರ. ೨0೬); ಆನತಪ್ರಾಣಕ ಆರಣಾಡ್ಯುತ; [ಆಗಮನ * -ಇಸ್ಮು) 


ಕಲ್ಪಭವಾಸಿಗಳ್ಲಿ ದೈನರ್ದ್ಮಿದರ್ಶನಂ ಪೊಂಗಾಗಿ ಉಟ್‌ ದ ನೂಲು] | ಆನಮ್ರಾಮರ (ನಾ). ದೇವತೆಗಳಿಂದ ನಮಸ್ಕರಿಸಲ್ಪಟ್ಟವನು : 
ದುಕ್ಳುಂ (ಕತ್ತೃಶ್ರ. ಇ). ೪. (ಕಾಮಶಾ) ರತಿಯಲ್ಲಿ ಒಂದು ಅನಮ್ರಾಮರನಗ್ನಿ ಧೂತಿಮುನಿರಾಡೇಂದ್ರಂ (ಸುಳುಮಾ. ೯-9). 
ಬಗೆಯ ಕ್ರೀಡಾಬಂಧ : ವಣಕೆ ಬಾಗಿರಲೈ ಪುರುಷನನುಭವಿಸುವುರಾನ [ಆನವ್ರು * ಅಮರ) 

ತಾಖ್ಯಂ (೫೫ರ. ೭-೭). (ಸೂ.) ಆನಯ (ನಾ). - ಆನಯನ. [ಸೂ.) ಸ 


ಆ 


ಅನಯನ ೬೩ ಆನೀಳ್‌ 


ಅನೆಯೆನೆ (ನಾ). ತೆಗೆದುಕೊಂಡು ಬರುವುದು; ತರಿಸುವುದು; ಬರ| ' ಆಸಿಕ್ಕೆ "ಆಣಿಕೆ' ನೋ. 
ಮಾಡಿಕೊಳ್ಳುವುದು: ಸಂಕಲ್ಪಿತಕ್ರೇಕ್ರ ಬಹಿಸಸ್ಥಿ ತದಸನಾದಿ ನನ್ತುದಂ| | ಆನಿಕೆಗಂಧ (ನಾ). ಆಸಕಿಯ ಕಂಬ; ಊರೆಗಂಭೆ. [ಅಕ್ಕೆ * ಕಂಭ) 
ಕರಿಸುವಾಸಯಸಮುಂ ( ತತ್ತ್ವಪ್ರ. ೨93): ಹೀಗೆ ಪದಾರ್ಥ ಸಾಗಿಸುವಿಳೆಗೆ) | ಆನಿಲಿ (ಗು). ೧. ಅನಿಲಕ್ಕೆ ಸಂಬಂಧಿಸಿದ. (ನಾ). ೨. ಅಂಜನೇಯ. 
ಸೆಯಶ, ಅನೆಯನ ಎಂದು ... ಹೆಸರು (ಭೂವಿರ. ೨೦೧). (ಸಂ.) ೩. ಭೀಮಸೇನ ([೫ಂ.) 

ಅನರ್ತ (ನಾ). ೧. ರಂಗ ಸ್ಥಳ ನಾಟ್ಯರೆಂಗ ಅಥವಾ ಕಾಳೆ: | ಆನಿಲಿ(ನಾ). ೧. ಸುಂಡಿಲಿ; ಮೂಗಿಲಿ (ಸ್ಯಾತಲ್‌). ೨. *ಕಸ್ತೂರೀ 


ವಡೆಸೆಂ ದಾಗ್ವೃಧಿಕಾವಿಳಾಸಸದೆದಂ ದಕ್ಷಂ ರರೂನರ್ತ್ವಕೀವಿರಿತನರ್ತ್ರ| ಮೃಗ? (ಕಲ್ಪಡ್ರು). (1) 
ಫುದಾರನಕ್ಕ್ಮೀಜನತಾಸಂತಪ್ಪೃ ಣಂ (ಎಳ. ೪, 9ರಹೀ. ೬4-೨೭ ; 1569), , ಆನಿಸು (ಕ್ರಿ). ೧. ಒರಗಿಸು; ಜೋಡಿಸು; ಸೇರಿಸು: ನಟ್ಟಾಪಿಸಿದಂತೆ 
೨. ಯುದ್ಧ. &. ಒಂದು ದೇಶದ ಹೆಸರು. ೪. ಆನರ್ತದೇಶದವನು. | | ಕಾಲ್ಗಳಿಕೆ ಕಾಡಬುಡೇವರೆ (ಹಾಕಾ. ದೇವತೆ) ನೋಂಡಿಗಿಟ್ಟ ಮಕ್ಡಾ 
(ಸಂ.) | ಸೆಯ ಮುಚ್ಕಿಯಿಂ ಮಿಡುಕದಿರ್ದುದು ದಂತಿ ಫಿರಾಭಕಾಲದೊಳ್‌ 
ಅನರ್ಥಕ್ಕ (ನಾ). ಅರ್ಥಎಲ್ಲದಿರುವಿಕೆ ; ಪ್ರಯೋಜನವಬ್ಬದಿರುವಿಕೆ. “| (ಹೂಸು. ೧೨-೧೦೪) ; ಖಡ್ಗಧಾರೆಯಂ ಅಲನೆಯ ಳಂಧರಳ್ಳೆ ಅಡಿದಾ 
ಸೂ. ಗೆ ಹಿಸಿದರ್‌ (ಕಳು ಊ-ಗಿ೩); ಜೆಡತಲೆಯಲಾನಿಸಿದ ಕಾಲನ ಬಡುಗೆ 
ಅನವಂಗೆಅಕಿ (ನಾ). ಒಂದು ಊರಿನ ಹೆಸರು : ಆಕ್ಲಲ್ಲ ೫68! | ವಿದೆಲಾ ಉಾಣಡಾರಿದನು (ಸರಾಗ ೬-೩೨೪) ; ಅನೆಗಳನು ಕೊಂಬುಗತ್ತಿ 
೪ಸದಂಗೆಳೆಯ ಉತ್ತರ ಶೃಂಘ(ಗ)ದ ಪಾಷಾಣ ಪ್ರಕೃತಿಎ(ಯೆ) | ಸಹಕ ತಂದಾನಿಸಿ ಕೆಡಹಿ ಬಾಗಿಲನು ಧೂನಾಥತ ದಳಪತಿ ಸಂಜರಾಷೇಂದ್ರ 


(ಇ೪. vin, ೫7-೨೬; ೬D ಶಕ), [ಅನವ್ಯ 1 ಕೆ) 

ಅನವ್ರೆ (ನಾ). ಒಂದು ಗಿಡದ ಹೆನೆರು. (ಯೈಲಿಗಿ. ೫೩-೧೨೩). (2) 113 

ಆಸವೇರಿ, ಅನುವೇರಿ (ನಾ). ಒಂದು ಊರಿನ ಹೆಸರು: ಹಿಂದೆ! 
ಅನವೇರಿ ಹನುಮ ೦6 ದೇನರು ಹೊರಟು (ಎಳ. 17], ಶಿರದ. | 
೧೦೩-೨೩ 1 1115), ಅನುವೇರಿ: ಹೊಂಗೂರ ಸೀಮೆನಳಗಣ ಅನುವೇರಿ | 
ಬಾಲಿಗೆ ನಲುವ ಕನಹಿನಳಟಿ ಗ್ರ್ರಾಮದಲಿ (ಎಳ. ೪11, ಶಿವೂ, ೨೨-೧೯ | 
142). 1) [e 

ಅನಾಯ (ನಾ). ಬಲೆ: “ಅನಾಯ. ಹಾಳ, ಕುವೇಣೇ, ಕುತ್ತೃ| 
ಬೂಧಿನೀ ಈ ೪ ಬಲೆ * (ಷಲಾಯು ೯೬-೪೪೦). ([ಸಂ.) 

ಅನಾಯ್ಕ (ಗು). ೧. ಶರಿಸಬೇಕಾದ; ತೆಗೆದುಕೊಂಡು ಬರಶೇಕಾದ. 
(ನಾ). ತಿ. ಸೆಂಸ್ಕೆರಿಸುವ ಅಗ್ನಿ: *ಗಾಹ ಪಠ್ಯ ದ ದಿಕಿಯಿಂದ 
ಕೆಗಿಯಲ್ಪಟ್ಟು ಆಕ್ಷಿಣಾಗ್ನಿಯಲ್ಲಿಡಲ್ಪಟ್ಟಿ ಅಗ್ನಿಯಲ್ಲಿ ಅನ್ಸಾಯ್ಯ ತಟ್ಟದ | ಚ 


ತಾನೊಳಹೊಳ್ಳೆನುಬ್ಬಿನಲಿ(60 ನದಿ. ೧೨-೧೬೦) ಕೈಯ ಕೋಲನ್ನು 
ನೆಲಕ್ಕೆ ಊರಿ ಅದಕ್ಕೆ ಮುಖವನ್ನು ಅನಿಸಿ ಕುಳಿತರು (ನಿಷ್ಕಾಮ, ೩೩). 
೨. ಊಕಿಕೆೊಡು; ಒಡ್ಡು: ನಾಸರ ಸಂಡೆಯಂ , . . ಆಗ್ನಿಯೆಂದು 
ಸನ್ಮಾನಿಸಿ ಪತ್ರೆಸಾರ್ಲದಅ ಸುಕ್ವಲುರೊಯ್ಯಕೆ ಕುಳ್ಳಿದಿರ್ದು ನುತ್ತಾಜಿ 
ಫೊಟ್ಟಿಯಂ ಶುಚ್‌ಸುಕುಂ ಸಲೆ ಕಾಯ್ದುದು ಶಿಷ್ಪಣಾಕ್ಷಣಂ (ಬಾಧವು, 
೪-೬೪) ಇನನ ಮಸ್ತಳೆದನೊಯ್ದೆನೆನುತ ಖಂಡೆಯದ ಕೊರಳಿಗಾಂಿಸು 
ವೂತಣಸೊಳು (ಕೊರಣ. ೬-೨೪-29), 

ಅನಿಸಿಕೊಳ್‌ ಎ ತಗುಲಿಸಿಕೊ; ಮುಟ್ಟಿಸಿಕೊ; ಶಾಿಕೊ: 
ಆಳುಕದಂಜದೆ ಕನ್ನ ಕೊರಲಿಂಗಲಗನಾನಿಸಿಕೊಳಲೊಡನೆ ಜಾ ನಿಲುಶಿಲೆ 
ನುತಾಗಳು. .. ಕಂಕಥನು (ಬಸರು. ೧೩-೧೧). ಆನಿಸಿಡು- ಒರಗಿಸಿಡು: 
ಒನ್ಮೆ ಗೋಡೆಗೆ ಅನಿಸಿಟ್ಟ ಸಣ್ಣ ನೀರಿನ ಡೋಡೆಯನ್ನು ಕಳ ಹೊಡೆದು 
ಮೈಮೇಲೆ ಹಾಕಿಕೊಂಡು (ಬೇಡಿದರು. ೨). [ಅನ್‌ * -ಇನು) 


ವಕ ಸುದ್ರದು * (ಗುರುಬಾ, ೨೫೪). (ಶಂ.) | (ಅನೀಕ (ನಾ). ೧. ಸೈನ್ಯ. ತ. ಸಮೂಹೆ: *ನಂಕುಳಂ ಪ್ರಕರೆಮಾ 

ಆನಾಹ (ನಾ). ೧. ಕಟ್ಟಿಕೊಳ್ಳುವುದು; ಬದ್ಧವಾಗುವುದು.| | ನೀಳ ಗಣಂ ಸಮಿತಿ ಸಮುದಯಂ? (ಮಗಾ, ೧೨೬-೧) ಇದನು. 
೨. ಮಲ ಮೂತ್ರಗಳು ಕಟ್ಟಿ ಕೊಳ್ಳುವ ಒಂದು ರೋಗ, | ತ್ರಿಗುಣ ಪ್ರಕ ವೈ) ಕನೆಯೆಸಿಂತಿದನು ತ್ರಿಗುಣೆಸಲಳ್ಳು ಡಮುಪಂತೆ 
೩. ಉದ್ದ: *ಆಯೂದುೂ, ಅನಾಯಃ - ಈ ೨ ಉಡ್ಮೆಂ್‌ (ಇಲಾಯು. ವೆನು ತ್ರಿಗುಣಿಸಲಾಹವಾನೀಕೆಫಿಸು (ಜಿರಾಮೂ, ೨೬೯-೧). "ಆಫೀಕಿನಿ? 
೧೩೦-೧೪೧). [ಸೂ.) [೫] ಪರಾ. (ನಂ. ಅಳ) 


ಆನಿ "ಆಣ್ಮಿ' ನೋ. ; | ಆನೀಕಿನಿ (ನಾ). ಒಂದು ಆಕ್ಷಾಹಿಡೆಯಲ್ಲಿ ಹತ್ತನೆಯ ಒಂದು ಅಂಶ 
ಆನಿಕೆ, (ನಾ). ೧. ಪ್ರತಿಭಟನೆ ; ಎದುರಾಗುವುದು ; ಸೈನ್ಯವು; ದಷ್ಟು ಸೈನ್ಯ; ೨,೧೮೭ ಆನೆ, ೨,೧೮೭ ಕಥ, ೬,೫೬೧ ಕುದುಕಿ, 
ಒಡ್ಡಿ ನಿಭುವಿಕೆ : ಅಕೆಯ ಛಟರುಳ್ಳರಿಚತಳೆ ಜುಛಸದೆ ಕಳುಪೆಂದು! | ೧೦,೯೩೬೫ ಕಾಲಾಳು ಇರುವ ಸೈನದ ಪ್ರಮಾಣ: ತರಳ್ವೌಹಿಡೇ 
ಅಂದನು ಉಪಣಾಸುರನ( ಕೊರಳಾ. ೫-೨-೫). ೨. ಎದುರು; ಸಮಾನ: | ಕ್ರಶೂಣದೆಂತೆನೆ ಪತ್ತಿಯೆಂದುಂ ನೇನಿಯೆಂದುಂ ಸೇನಾಮುಖದೆಂದುಂ 
೪ನೆಯ ಬಂಧೊಂಡಿಸೆ ಕುದುರೆಯ ಪೌಜನಾನಿಕೆಯೊಂದೆಸೆಗಾಗೆ ಏನೆಂಬೆ! ೫! ಗುಲ್ಮಮೆಂದುಂ ವಾಹಿಫಿಯೆಂದುಂ ಪೃಕನೆಯೆಂದುಂ ಡಮುಟಿಂದು 


ಕಾಲಾಳು ಕ್ಕು ದಿಕ್ಕಿಗೆ ದುಮ್ಮಾಪಣಿ ತೆಗೆರೋಡಿದುದು (698೦.1 | ಮಾನೀಕಿನಿಯೆಂದುಮಿಂತೆಂಟುತೆಇದಿಂ ಪಡೆಗೆ ಬೆಲರಕ್ಕುಂ... ಈ 
6೩-೬೪) ; ಕೇಸಂಗೆ ನರಿ ಪಾಸಟಿಯೆ ಸುರಧೂಧರಳೆ ರೊಂಡಿಗಳಾನಿಳೆಯೆ| ! ನೆಗಲ್ಮ ಡಮೂತ್ರಿಕಯಮದಾಧೀಕಿನಿಯಳ್ಳು ಮದು ಪದಿರ್ಮುಡಿಸಲೊಡೆಂ 
ಭರದ ಭಚದತಿಗೆ ಸಾಯೆ ಹೀಕೊಳ್ಳೆ ಗಳು (೪ ಎರಾ. ೬-೨-೬). | ಶಾನಳ್ತೌಹಿಡೆಯಳ್ಕುಂ ಜೈಕೋಕ್ತಂ (ಪಾರಾದಾ ೧೩-೪ ದ ಅ). 

&. ಧೆಂಸುವುದು; ಧಾರಣೆ: ಏನನೆಸಗೆ ಶರೂಟುದಿರದಜಾಸಳೆ ಯರೀ! | (te. ಅನೀಕ) 


ಜೋಗಿ ಕಂಡೆಮ ಕಾನಕಿಯ ಲಳಿಕಿತ್ತೆನರರಿಗೆ ಉಮ ಮುದ್ರಿಕೆಯ] | ಅನೀತ (ಗು). ತರಲ್ಬಟ್ಟ; ತಂದ. [(ಸ.] 

(4೩೦೮೧ ೫-೪-೧೨). ೪, ಆಧಾರ; ಆಸರೆ; ಊರಿ; ಒರಗು : | |ಆನೀತಬಿರಾಡ (ನಾ). (?): ಉಟದಾಲು ಕುಳಬರಾಡ ಆನೀಕಲಿರಾಡ 
ಪುರಮನಿಕೆಯುಳ್ನದೀಬೆಂ (ಬೋಳಳಾ. ೧೯೩೩ ಲಕ್ತೇತ್ವೆ. 29-೬೧; 9%) | | ಹೆಪವಾಗಿ (ಹೌ. ॥%-11, ೬೪೨-೧೨೮ | 1311). (?) 
ಧ್ಯಾನಪರನಾಗೈಡೆ ಮೆಂಡಿಸಿರರೆಡಬಲದೊಳಾಸಿಳೆಯೊಳುಂ ಜೇಷ್ಠ! ' ಆನೀಳ್‌ (ಕ್ರಿ). ಆಡೋ ಉದ್ದವಾಗು : ಅನಕಣಗದ ರಿಪ್ರವೃದರಾನನ 
ಧಕ್ಕೆ (ಪರತು. ೪೨-9೪9): ಮುನೆನ ಜನಾಂಗದ ವಿಚಾರಳ್ರಾಂತಿಯ | ರಸೀರುಹನಾಳಮಂ ಖಂಡಿಸಲೆಂದಾನಿಳುಕುವುದಾಗಿಳುಳುವುದಾನಿಕುಳು 
ಅಯಕಟ್ಟನ ಸಂಚಾಲನೆಯ ಕೊನ್ನೆಗೆ ಮಾರ್ಕ್ಸ್‌ನು ಒಂದು ಇನಿಳೆಯ 2) ಮಡೇ:ಗೆ ನೃಪದ ಭುಜದಹಿಹೆಂಸಂ (ಎಳ. ೪, ಅ೦ಸೀ. ೧೪೧-೧೪ ; 11೫8). 
ಬಿಂದುವಾದನು (ದೂರಾರ, ೩೬). (ಅನ್‌, * -ಇಳೆ) | 4 (೪ * ನೀಳ್‌) 


ಆನು ಹಳ ಅನುಷಂಗಿಕೆ 
ಅನು "ಅನ್‌ ನೋ. (ಅನುತ್ಸಾಯ (ನಾ). - ಅನುಚ್ಛ್ರಾಯೆ: ಆಯಗಾನುತ್ವಾಯಿಗೆ ಬಂದ 


ಅನ್ಕು "ಆನ್ಕ್‌' ನೋ. | ಮೂಡಣಗುಡ್ಡೆ ಮಾನ್ಕದೊಳಗೆ. . . ಅದರಾನುತ್ತಾಯದೆ ಮೂಡಣ 
ಆನ್ಕು "ಅನುಂ' ನೋ. | ಗುಡ್ಡೆ ಮಾನ್ಯದೊಳೆಗೆ (೩9೩3. ಸಳ, ೨೪-೩೪, ೬೮; 114). [5] 
ಆನುಂ, ಆನ್‌, ಆನ್ಕು (ಅ). ಅನಿಶ್ಚಿತತೆ, ಸಂಭಾವನೆ, ಆಯ್ಕೆ | | ಅನುಪು "ಅನುಫ್ರಿ' ನೋ. 

ಮುಂತಾದುವನ್ನು ಸೂಚಿಸುವ, "ಆದರೂ? ಎಂಬರ್ಥದಲ್ಲಿ ಸರ್ವ! 3' ಅನುಪೂರ್ವಳೆ (ನಾ.) - ಆನುಪೂರ್ವಿ (೪). (ಸಂ.) 

ನಾಮ, ಸ್ಥಾನವಾಚಕ, ಕಾಲನಾಡಕ, ದಿಗ್ವಾಚಕ, ಸಂಖ್ಯಾ, ಆನುಪೂರ್ವಿ (ನಾ). ೧. ಅನುಕ್ರಮ; ಯಥಾಕ್ರಮವಾದ ರೀತಿ; 


ವಾಡಕ ಮು ಅತಾದವುಗಳ ಕಡೆಗೆ ಸೇರಿ ಬರುವ ಅವ್ಯಯ: | ಪಂವಿಡಿ: ಆಕಾಂಕ್ಷೆ ಅಂದರೆ ಪದಗಳು ಯಾವ ಇನುಪೂರ್ಪಿಯಲ್ಲಿದ್ದರೆ 
ಅನುಮೆನಿಪ್ಚ. ವ್ಯಯನುಂ ಸ್ಮಾನದಿಕಾಳಾಲ ಸಂಖ್ಯೆಯೊಳುಸಿರ್ವರ್‌, ಶಾಬ್ದಬೋಧಬಾಗುವುದೋ ಆಂತಹೆ ಆನುಪೂರ್ವಿ (ಏಂದನಾ, ೧೯೫), 
ಸ್ಥಾನಕ್ಕೆ ಭೂಮ, ಡೆಸೆಗೆ - ಎತ್ತಾನುಂ, ಕಾಲಕ್ಕೆ - ಎಂಪಾನು.| , ೨. ಪೂರ್ವಾಪರ ಸಂಬಂಧ: ಮೊಕದ್ದಮೆಯ ಸಂಗತಿಯೇನೋ 
ಸಂಖ್ಯೆಗೆ-ಒಂದಾನುಂ, ಎರಡಾನುಂ, ಬಕ್ತಾನುಂ, ನೂಮಾನುಂ (ಕಮದ sel ತೊಡಳಾದ್ದು, ಅದರೆ ಅನುಪೂರ್ನಿಯನ್ನು ತಿಳಿದೆ ಒಬ್ಬನಿಗೆ ಮಾತ್ರ 
೩೦೬ ಪ್ರಯೋ) ; ಆವೊನಾಸುಂ ತಿಡಿಫೊನುಕ್ಕೊಡೆ (ಇ೪. ೪110, ೨೮೦೬-೫೫] | ಅದನ್ನು ನೋಡಿ ನಡಿಸುವುದು ಸಾಧ್ಯ (ಮುಮುಗ. ೧೨೬). 

233) ; ಇವಾನಾಡಾಳ್ಪೊನಾನುಂ ಊರಾಳ್ಟೋನಾನುಂ ಊರಾ ಒಳ್ಳ (ಸೆಂ. ಅನುಪೂರ್ವಿ) 

ಆನುಂ ಅಟುಿದೋರ್‌ (ಎಳ. ೪1, ಚಿಕ್ಕ ಮ. ೯3-೬; 710) ; ಆಧುವಾನುಂ ಆನುಪೂರ್ಮ (ನಾ). ಅನುಕ್ರಮತೆ ; ಹಿಂದಿನಿಂದ ಬಂ ದದ್ದು: 
ಮಾತುಗಳ್‌ (ಕವಿರಾ. ೨-೯೪); ಅದಮಾನುಂ ಸಂತೋನಂಬಟ್ಟಂ ಮಾನುಷ್ಯ ಡರಿತೆಯಚ್ಛಿನ್ನಲಾಹಿನಿ ಸಾಗಳಾನುಪೂರ್ವ್ಮದ ಕರ್ಮ 


(ವಡ್ಡಾಲಾ, ೪-೧೨); ಏನಾನುನೊಂದು ಕಾರಣಮಂ ಕುಜ್‌ತ್ತು ಫೋಪುದು |।)] ಯಣಶೇಷವಿನಿತು (ಮಂಕುಕ, ೧೬೬). [ಸಂ] 
(ತಕ್ತೃಕ್ರ. ೧). ಆನ್ಸ್‌: ಅಪುದಾಗೊಂದು ಭಾವಮಂ ತಳೆದಿರ್ಶದ] | ಆನುಭವವೇದ (ನಾ). ಅನುಭನದಿಂದ ಉಂಟಾದ ಜ್ಞಾನ: 
ನೊಳ್‌ ಕ ಪ್ರತ್ಯಯನುಳ್ಳುಂ (ಕಮದ. ೨೦೫ ವೃತ್ತಿ). ಆನ್ಕು: ಒಂದಾ | ಮಾನುನದ ಡರಿತೆ ಪರಸತ್ತ್ಮಸಾಳ್ಪಾತೃವಿತೆ ಕಾಣಿಪುದವಾತ್ಮಪ್ಪಧಾವ 
ನೊಂದು ಊರಿನಲ್ಲಿ ಒಬ್ಬ ವರ್ಶಕಥಿದ್ದನು (69). ದುದ್ಗಮನ ಏನಾಕಿ! ಯೇನುನಾಪಸನೇನು ಭಂಗೆಗಳು! 'ಓಡುಭನ 
ಆನುಂಪಾಸೇಕಕ (ನಾ). ಒರಗಿಕೊಳ್ಳುವ ಕಲ್ಲು: ಬಳ್ಳಿ ಮಾಡಂಗಳಲ್ಲಾ! | ವೇದನದು (ಮಂಕು. 10). [ಅನುಭವ * ವೇದ] 
ನುಂಪಾಸಂಕೆ ನೆಮ್ಮಿ ಪಟ್ಟಬಲೆಯೆರ್ಗಾ ತೋಂಟಮೇ ಬೀಡೆನಲ್ಳ ಕೇನೆಂಬೆಂ (ಕ, ಆನುಮಾನಿಕ (ಗು). ಅನುಮಾನಸೂಚೆಕ; ಊಹಿಸಿ ಡು 
ಮನೆಬಾಬಕ್ತಿಯಂ [ಮ್ಮ ನಮ. ೩-ಇ೫). ದಾದ: ಅನುಮಾನಿಕವೂ ಎಂದರೆ ಅನುಮಾನದಿಂದ ಗೊತ್ತುಮಾಡಿರುವ 
(ಅನು (ಆ ಅನ್‌,) * ವಾಸಂ) ಪ್ರಧಾನವೂ ಕೆಲವುಶಾಖೆಯವರೆ ಕಬ್ಬ(ಪ್ರಮಾಣ)ದ್ರಳ್ಳೆದ್ದೆಂದು ಕಂಡು 
ಆನುಕೂಲಿಕ (ಗು). ೧.ಅನುಕೂಲವಾದ. (ನಾ). ೨. [ಡೈನ] ಅನು| | ಬರುತ್ತದೆ (ಬ್ರಹ್ಮಳಾ. ೫). [ಸೂ] 
ಕೂಲಸನ್ನಿವೇಕದಲ್ಲಿರುವವನು: ಆನುಕೂಲಿಕನೆಂಬೊಂ ಹಿಂಸಾ 1 ಅನುವಂಕೆ (ಗು). ವಂಠಪರಂಪಕೆಯಿಂದ ಬಂದ; ಅನುಸರಿಸಿ 
ನೃತಸ್ತ್ರೇಯಾಬ್ರಹ್ಮನರಿಗ್ರಹ ಕ್ರೋಧಮಾನ ಮಾಯಾ ಲೋಧ ದ್ವೇಷ ೫ ಬಂದ: ಸ್ನಿಗ್ಧ ಪೂರ್ವ ಶ್ವೇಶಕ್ಲಳ್ತ್ಹಾರ್ಥಡಂದ್ರ ಸದೃಕ ಸುಸನ್ನಿನಿಷ್ಟಾನು 
ರಹಿತಂ (ಚಾಧುಂಪು. ೬), (ಸಂ.] | ವಂರದೃಕ್ತಾಂತರ ವಿಂಶತಿನಖನಂ (ಶಾಂತಿಫು. ೧೦-೧೪೩ ವ). (ಸಂ.) 
ಆನುಕೂಲ್ಕ (ನಾ). ೧. ಅನುಕೂಲಕೆ ; ಸೌಕರ್ಯ. ೨. ಹಿತವಾಗಿ) | ಅನುವಂಶಿಕ (ಗು). ವಂಶಸರಂಪಕೆಯಿಂದ ಬಂದ : ಅನುವಂಶಿಕವಾಗಿ 
ಕುಪುರು1 ಹೊಂದಿಕೊಂಡಿರುವುದು : ಅ ದಂಪತಿಗಳು ಪರಪ್ಪರ | ಮುಂದಿನ ಪೀಳಿಗೆಯ ರಡನೆಗೆ ಅದರೈಳವಾದ ಸಹಾಯವನ್ನು ಮಾಡು 
ಅನುಕೂಲ್ಯದಿಂದ ಕೂಡಿ ಆದರ್ಶವಾಗಿದ್ದರು (ರೂಢ). (ಸ.]' : ' ತ್ತದೆ (ಹುನೋನಂ. ೧೩೬೭). [ಸಂ.) 
ಆನುಳ್ರ ಮಿಳೆ (ಗು). ಕ್ರಮವಾಗಿ ಬರುವೆ; ಕ್ರಮವನ್ನು ಅನುಸರಿಸಿ: ೫: ! ಅನುವಂಶಿಕತೆ (ನಾ). ವಂಶಪರಂಪರೆ: ಮಕ್ಕಳು ಹುಟ್ಟಿದಾಗ 


ಕುವ: ಅನುಗೂಡಿ ಬರದ ; ಆನುಕ್ರ ಕ್ರಬಳದಟ್ಲದ : ಕ್ರಮತನ್ಪಿದ ಆನುವಂಶಿಕತೆ) ಯಿಂದ ಕೆಲವು ಗುಣಗಳನ್ನು "ಪಡೆದುಕೊಂಡೇ 

(106೦೨೮೯೬1೦. ಇಂಳನಿ). [ಸಂ.) : ಬಂದಿರುತ್ತವೆ (ಗೃತಎ. ೧೨೦), "ಸಂ. ಅನುವಂತಿಕತಾ] 
ಅನುಗುಣ (ನಾ.) ಅನುಗುಣವಾಗಿರುವಿಕೆ; ಹೊಂದಿಕೊಂಡಿರು : ' ಆನುವಂಶಿಕೆ (ನಾ). ವಂಶಪರಂಪತೆಯಿಂದ ಬಂದದ್ದು : ಆನುವಂಶಿಕ 

ವುದು. (ಸಂ.) 31 ಒಂದು ದೊಡ್ಡ ಗುಣ ಅಥವಾ ಕಾರೆಇ(ಸಸ್ಕಳ. ೬೦). [ಸಂ. ಆನುವಂಶಿಕ) 


ಅನುಗೋಲು (ನಾ). ಊರೆಗೋಲು : ಎಡೆ ಬಗಲ ಆನುಗೊ ೪; 
ಆಧರ0%ಿ ಬಲಗೈಯಿಂದ ಅ ಛಾವಚಿತ್ರಕ್ಕೆ ಮಲ್ಲಿಗೆಯ ಹೊಮುರೆಯನ್ನು | 
ಏರಿಸಲು ತಲ್ಲೀನನಾದ (ಬೆನ್ನುಟಂ. 3೦); ಈಗ ಜೀವನಹಪಥಕ್ಕೆ ಗಟ್ಟಿ, 


ಆನುವೇರಿ "ಅನವೇರಿ' ನೋ. 
ಅನುಶ್ರಾವಿಕಕರ್ಮಿ (ನಾ). ವೇದಗಳಿಗೆ ಸಂಬಂಧಿಸಿದೆ ಕರ್ಮ 
ಮಾಡುವವನು ; ವೇಡೋಕ್ರನಾದ ಕರ್ಮಗಳನ್ನು ನಡೆಸು 


ಯಾದ ಅನುಗೋಲು ದೊರೆತಿದೆಯೆಂದು ತಿಳಿದುಕೊಳ್ಳಲಿ! ಕಾಗದ. ವವನು: *ದೇದೋಕ್ತ ಕರ್ಮಗಳನ್ನು ನಿಖರಡೆ ಅನುಸ್ಮಾನಮಾಡು 
(ಕದ್ದ ನು. ೩೫1 ೧೨); ಅನುಗೋಲೇ ಇಬ್ಬದಾ ಹೆಳವ ಸಾಗಿದಂತೆಯೇ ! ವವಸೇ ಅಸುಪ್ರಾ[ಶ್ರಾ)ವಿಕಳರ್ಮಿ ಎಂದು ಹೇಳಿರುವರು ಗ (ಹಪಾರ. 


[ಅನ್ನು (ಆ ಆನ್‌) * ಕೋಲು (ಆ ಕೋಲ್‌) ಅನುಷಂಗಿಕ (ಗು). ಮುಖ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಒದಗಿ 
ಆನುಚ್ಛಾಯೆ (ನಾ). ಅನುಭೋಗ; ಅನುಭವ (3): ಸಷ ಬರುವ; ಜತೆಗೆ ಒದಗುವ; ಪ್ರಾಸಂಗಿಕವಾದ : ಸತ್ಮನಾದಿ ಕಥಾ 
ಕಾನುಟ್ಬಾಯೆಯ ವೃತ್ತಿಸ್ಮಲಯೊಳಗೆ ಹಿರಿಯ ಕೋಲು ಮತ್ತರು (ಎಇ. | ನಾಯಕನಾಗೆ ತಡ್ಚರಿತಮಂ ಪೇಟ್ವಂಗೆ ಕೈನಾರ್ಗುಮ್ಮೈಹಿಳಮಾಮುತ್ರಿಳ 
V, 3೫-39% 110); ಬಿಕ್ಕ ಗೋನಿಂದರಸ ಕೈಯಲವರಾನುಡ್ಛಾ ಯದ ಮಾನುಪಂಗಿಕಮೆನಲ್‌ ನಿಶ್ರೇಯಸ ಶ್ರೀಪದಂ (ನುಲಿ ಧ, ೧-೪೦); 
ಗುಡ್ಡೆಮಾನ್ಕದೊಳಗೆ ಧಾಕೆಗೊಂಡು ಬಿಟ್ಟ ಕೈಯ್ಯ (ಬೌ. ಸಳ ಅವುಗಳಿಗಿದ್ದ ಅರ್ಥವು ಅನುಷಂಗಿಕ !ಟೇಂ181)ವಾದುದು ಸು 
೧೧೧-೩೪ ; 16). (1) ೬3). ([ಸಂ.) "ತಿ 


(ಭಯಂ. ೫೬-೨). "| ೧೦-೪ ಟೀಕೆ). (ಸಂ. ಅನುಶ್ರಾವಿಕಕರ್ಮಿನ್‌) 
1 
i 
| 
| 


42 


ಅನುಷಂಗಿಕಫಲ Asm ೪ಸೆಗದುಗು 


ಆನುಷೆಂಗಿಕಫೆಲ (ನಾ). ಉದ್ದೆ «ಶಪಟ್ಟ ಮುಖ್ಯ ಸ್‌ 1 ಅನೆಕಲ್‌, ಆನೆಕಟ್ಟು, ಅನೆಗಳು (ನಾ). ೬ ಆಲಿಕಲ್‌ : ಮಳೆಯೊಬ್ಬ 
ನಡುವೆ ಆದರ ಜಕೆಗೆ ತಾನಾಗಿ ಒದಗುವ ಪ್ರಯೋಜನ: ತಾನೆಕಲ್ಸೈರಹಿ (ಜೀವನಾ. ೨-೪೨). ಆನೆಕಲ್ಲು : ಸಂಧಿಸುವ ಲತೆ 
ಧರ್ಮದೆದಲಂ ಫೊತ್ತೆತ್ತುಗುಂ ಮುಕ್ತಿ ಶ್ರವರಗನಣಾನಂಬರದೂನು| | ಸಡಲ ಶೆಲಕೊಗುವಾನೆ [ಎಉ-ಆಲಿ)ಕಟ್ಬುಗಳ (ಕಲಾ. 9-೬-೬), 
ಹಂಗಿಕಥಲಂ ಭೂಬೇಂದ್ರದೇದೇಂದ್ರಣಜ್ಕದಿಳಾಸಂ (೪ ಪು. ೨-೬); | ಅನೆಗಲ್ಲು: ಟದ್ಪಿಂದಾನಿಗಟ್ಟು ಸುರಿಯೆ (ಟನಾಡ. ೧೪-೧೨). 


ೌಸರ್ಪರಿಗೂ ಇದ್ಯದಲ್ಲಿ ಉಸಟಾಗುದ್ದದು ರಸಾಸ್ಟ್ರಾದವೇ ಹೊರತು] ೨ (ಇ ಅಂಕಲ್‌] 

ಶೀವಳಿಕೆಯಲ್ಲನಟ್ಟ ನಿಯೋಗ ಎಂದು ಘೋಷಿಸಿ, ಈ ಮಿಕ್ಕದನ್ನು | ಆನೆಕಲ್ಲು "ಆನೆಕಲ್‌' ನೋ. 

ಅನುಷಂಗಿಕ ಪ್ರಯೋಜಸಬಾಗಿಯಾದರೂ ಗಣಿಸದಷ್ಟು ದೂರಳ್ಳೆ ಕಂಬ! | ಆನೆಕಲ್ಲು, (ನಾ). ಆಟವಾಡುವಾಗ ಮೇಲಕ್ಕೆ ಹಾರಿಸಿ ಕೈಯೊಡ್ಡಿ 

ಹೋಗುತ್ತಾನೆ ( (ಳಾರಮಾ, ೩೩). [ಅನುಷಂಗಿಕ ೨ ೪೮] | ಹಿಡಿದುಕೊಳ್ಳುವ ಸಣ್ಣ ಕಬು; "ತಿಟಾಕಲ್ಲು "ನ ಅರಿಗಳಂ ಶಿರಗಳಂ 
ಅನುಷೇಗಿಕೆಲಾಧ (ನಾ). ಜೊತೆಗೆ ಬರುವ ಲಾಭ; ಮೇಲಿನ ಪರಪರಿಸಿ ಪರಶುರಾಮಂ ಅನೆಳೆಲ್ಲಾಡುತಂ (ಬಳಕು. ೨೪-೧೧). 

ಸಂಪಾದನೆ: ಅನುಪಂಗಿಕಲಾಧ... ಮೇಲುಸಂವಾಡನೆ (ಊೀ೮ಂ01. 161 (< ಳ್‌) 

ಕಳವ). [ಅನುಷಂಗಿಕ * ಲಾಭ) | [ಆನೆಕಾಲು (ನಾ). ಮನುಷ್ಯರ ಕಾಲು ಆನೆಯ ಕಾಲಿನಂತೆ 
ಅಸೂಪಶ್ಷೇತ್ರ (ನಾ). ಸುತ್ತು ಮುತ್ತು ನೀರು ಹೇರಳವಾಗಿರುವ] | ಉಊದಿಕೊಳ್ಳುವ ಒಂದು ರೋಗ: ನಮ್ಮ ನೆಕೆಳೆಕೆಯನಂಗೆಲ್ಲಾ ಅಸೆ 

ಪ್ರದೇಶ: ಸೊಗಯಿರಾಸೂ ಪಶ್ರೇತ್ರದೊಳ್‌ ಕುಅನಂ ಶೋಡಿಯಗುಲ್ಲಿ ಕಾಲು (ಜಳ. ೬೯) | ಆನೆಯ ಡರ್ಮದೆಂಕೆ ಬಹಳ ದಟ್ಟದಾಗಿ ಊಡುವ 

ದುವಿಯಂ (ಆಟ್ಟಮು. ೧೧-೩೪). (ಸೆಂ. ಅನೂಶಕ್ಷೇತ್ರ) | ಒಂದು ಡರ್ಮುರೋಗ ; ಅಪೆಳಾಲುರೋಗ (8೬ಗಾರಿಷೂ ಗೊಟೊ, wep). 
ಅನೃಣ್ಯ (ನಾ). ೧. ಖುಣವಿಬ್ಲದಿರುವಿಕೆ ; ಅನೃಣತೆ: ಶಂಕರಾ [15 (ಅನ್ನೆ * ಕಾಲ್ಕು (ಆ ಕಾಲ್‌) 


ಗಳು ಹೋದಮೇಲೆ ಅನ್ಫಣ್ಯ, ಆರೋಗ್ಯಧೂಮಿಗಳಲ್ಲಿ ಇದ್ದಂತೆ mel | | ಅನೆಕಾಲುಗಿಡ (ನಾ). ಒಂದು ಗಿಡದ ಹೆಸರು (ಮೈಂ ೩೬-೬೪೧). 
ಜರು (ಬುದ್ಧನ. ೧೫೩). ೨. ಯಣದಿಂದ ಮುಕ್ತವಾಗಿರುವಕೆ. [ಸಂ.) [ಅನೆಳಾಲು ? * ಗಡೆ (< ಗಿಡು)) 
ಅನೈಕಂಸ್ಕೆ (ನಾ). ಕ್ರೌರ್ಯವಲ್ಲದಿರುವಿಕೆ; ದಯಾ ಪರತ್ವ: [vem (ನಾ). ಆನೆಯ ಗುರುಶುಳ್ಳ ತಾಮ್ರದ ಕಾಸು (ಉಕ.4). 
ಅನ್ಫಕೊಂಸ್ಮರೇ (ದಯೂಶೀಲತೆಯೇ) ನರಮಧಮ?, ಪರಮಾರ್ಥ (೪ನೆ, * ಉಾಸ್ಯು) 
ಎಂದು ನಾನು ಶೀಡುಳೊಂಡಿದ್ದೇನೆ (ನಡಳಾ. ೧೪೨). (ಕೂ.) ೫| ಆಗೆಕಿವಿ (ನಾ). ಆನೆಯ ಕಿವಿಯಂತೆ ಎಲೆಯುಳ್ಳ ಒಂದು ಗಿಡ; 
ಅಕೆ, (ನಾ)-೧. ಪ್ರಾಣಿವರ್ಗದಲ್ಲೆಲ್ಲಾ ಬಹು ದೊಡ್ಡದಾದ, ಸೊಂಡಿ ಮೊಗವಾಳೆ ಗಿಡ (ಮಡಗಿ ೧೨-೨೧೬). (ಅಸ್ಕೆ * ಕಿವಿ) 
ಲಿರುವ ಪ್ರಾಣಿ; ಗಜ; ಕರಿ: ಇನೆಗಳೀ ಪ್ರದೇಶಮೊಳ್‌ ಓಿಂಡುದಿದೆಂ| | ಆನೆಕೆರೆ (ನಾ). ಒಂದು ಊರಿನ ಹೆಸರು : ಆನೆಕೆರೆ ಕ್ರುಷ್ಣಡೇನರ 
ಬುಮುಂ ದಡನದೋಷದಿಕೀಷಂ (ಳವಿರಾ. ೧೧೧೧೪) । ಆನೆಯ ಕೋಡು ಪ್ರತಿಕ್ಕೆ (ಎಳ. ೪, ೪0೬. ೧೨೦-೧ 1). [ಅನ್ನಿ 4 ಕೆರೈ (ಲ ಕೇಣಿ) 
ದುಗದೆಂಬಂಕೆ ದುರ್ಯೋಧರಸುವ್ವೈಕ್ತತೆಯುವುಂ. . . ಅರ್ಗಂ| | ಆನೆಕೊಂಬು (ನಾ). ಒಂದು ಬಗೆಯ ಬತ್ತ : ಬತ್ತದೆ ಧಾರಣ - ಅನೆ 
ದಾವಿಸಲ್ಫಾರದು (ಪಂಪಛಾ. ೩-೬ ವ); ತಾವರೆಗೊಳನಂ ಸೊತ್ತಿದಾನೆ ೫| ಕಂಬು ಐದತ್ತು ರೂಪಾಯಿ (69). 


ಫೊಕ್ಳೆಂಕೆ (ಛರ್ಮಾಮ್ಮ. ೩-೯೫) , ಆನೆಯ ನಡು ಬಡೆ (ಕರು. 5. (7. 1 ತೆಲು. ಏಿಸುಂಗುಳೊಮ್ಮುಲು « ಒಂದು ಬಗೆಯ ಧಾಸ್ಯ) 
೩೬೪) ) ಮಸಗಿ ಮದೆದಾನೆಗಳು ಸಿಂಹದ ಶಿಕುದ ಮುಕ್ತುವಭೋಲು| | ಆನೆಗೆ (ನಾ). ಒಂದು ಗಿಡದ ಹೆಸರು : *ಗಡಾಖೈಯೂನೆಗಮೆತಿಕ್ಕುಂ ಇ 
(ಕುಟ್ಮಾದ್ರೋ. ೬-ಊ೨) ; ಅನೆ ಬೀದಿಲಿ ಬರಲು ಶ್ವಾನ ತಾ ಟೊಗಳುದದು (wenn. ans). (7) 


ತ್ವಾನನಂತಾಸೆ ಬೊಗಳಿದರೆ ಆನೆಯ ದೂನರೇ ಹಾನಿ (ಸರ್ವಜ್ಞ. ೧೫೯೯) ; 
೪ನೆ ತಿಂಬೋದು ಸೊಬ್ಸೈಇರುವೆ ತಿಂಬೋದು ಸಕ್ಕರೆ (ಗಾರ), ಆಸೆ 
ಮಂಗಿಡರೆ ಅಡಿಸತ್ಟು ಉದ್ದವಬ್ಬದೇ (ಗಾಲ). ೨. (ವಿಕೇಷಾರ್ಥದಲ್ಲಿ)] 
ದೊಡ್ಡದು. "ಅನೆಗಜ್ಜ' ಪರಾ. ೩. ಮೊರಸು ಒಳ್ಳುಲಿಗರಲ್ಲಿ ಒಂದು | 
ಪಂಗಡ (ಎನನ್ಮ. ೫೪, ೪೩). 
(ಜೀ. 1 ತಮಿ. ಯೂನೈ, ಆನ್ಫೈ; ಮಲ, ಅನೆ; ತುಳು. 
ಕೊಡ. ೪ನೆ; ತೆಲು. ನಿನುಂಗು. ಏಸಿಕೆ ಕೆಲಾ. ಎನಾಗಿ 
ಏಶ್ಲಿ, ಪರ್ಜಿ. ಏನು; ಗಡೆ ಏನಿಗ್‌ ; ಗೋಡಿ. ಏನಿ. 


1 ಅನೆಗಂಬ, ಆನೆಗಂಧ (ನಾ). ಆನೆಯನ್ನು ಕಟ್ಟುವ ಕಂಬ; 
೨) ಆಲಾನಸ್ತಂಭ: ಡಂಡಿಗೆಗೆ ನೇಣುವನಂಗಳುವೂನೆಗಂಬಳ್ಳೆ ಜಿರ್ಮ 
| ಕೆಂಗಳುದೂ ಪಡೆಗೆ ಶೆಗೆಯವೆಫಿಸಿ(ನಂಶಲಾ- ೪-೧೪೪ ದ), ಅನೆಗಂಳ 
ಸಾಹಣೌಧದೊಳ್‌ ನಿಷ್ಟರೋಲಗಿಸುವ ಪಂಚಕಲ್ಮಾಣಂಗಳುವುಂ ಕಟ್ಟು 
ಧಾನೆಗಂಧಂಗಳುಮಂ (ಕಾಲದ. ೬-೧೯೮), (೪ನೆ, * ಕಂಬ) 
ಅನೆಗಂಧ "ಆನೆಗಂಬ' ನೋ. 
ಆನೆಗಜ್ಜೆ, ಆಣಗಜ್ಜ (ನಾ). ದೊಡ್ಡಕಜ್ಜ (9). ಆಣಗಜ್ಜ್ಚಿ: 
ಮೇಲೋಕದಿಂದಾವೆ ಇಳಿದರು ಸ್ವಾಮಿಗಳು ಆಣಗಳ್ಜಿ ಸಣಗಷ್ಟೆ ಬೇಗ 


33 


ಐನಿ, ಎನ್‌) ದಲಿ ಎದ್ಮವು (ಜಾಪರ. ೧೩೨). ಗ್‌ ೨ ಕಕ್ಕ) 
ಅನೈೆ "ಅಣ್ಣಿ' ನೋ. ಆನೆಗಚ್ಚಿಗಿಡ (ನಾ). ಒಂದು ಗಿಡ (ಮೈಲಗಿ 64-೧೫೩೫). 
-ಆನ್ಕೆ "-ಅನೆಯ್ಯ' ನೋ. [ನೆಗಳ್ಹೆ ? * ಗಿಡ (< ಗಿಡು)) 


[| 
| 
| 
| | 
|| 
ಆನೆಊರು (ನಾ). ಒಂದು ಊರಿನ ಹೆಸರು: ಕನ್ನಮ್ಮ ಭಟ್ಟಳಾನೆ [91 ಅನೆಗದಗು "ಅನೆಗದುಗು ' ನೋ. 
ಊಾಳೆ ಅಸೇಊರಟುವಿಸೊಳ್‌ (ಎಳ. ಸ, ಶಿಕ್ಲಧ. ೩೪-೧೪). | [etn "ಆಸೆಗದುಗು' ನೋ. 
(ಅನೆ * ಊರ್ಕು (ಆ ಊರ್‌)] | ' ಅನೆಗದುಗು, ಆನೆಗರಗು, ಅನೆಗಡುಗ (ನಾ). ದೊಡ್ಡ ಗಜ್ಜುಗದ 
ಅನೆಕಂಥ (ನಾ). ಗೋಡೆ ಬೀಳದಂತೆ ಕಟ್ಟುವ ಈ ಡುಗಂಭ| | ಗಿಡ: "ವಿಡಗಜು-ಚಗತೆ, ಅನೆಗದುಗು * (೬೩6, ೧೪). ಅನೆಗದಗು : 
(ಕಸೂಣ್ತು. en). (oi (ಎ ಆಸ್ಟ್‌) * ಕಥ) | | *ಉಲ-ಎಲಹುರಿ, ಕೆಂಪಿನ ಚಿತ್ರಮೂಲ, ಆನೆಗದಗು, ಚಗಳೆ ” (ಒರಿ. 
ಅಆನೆಳಕ್ತಾಳೆ (ನಾ). ದೊಡ್ಡ ಕತ್ತಾಳೆ ಗಿಡ; ಹೆಗ್ಗತ್ತಾಳೆ (ಮೃ2೧. 4] 39). ಆನೆಗದುಗೆ: *ರೇಶಾಕ್ಷಿ-ಕುಸುರು, ಅನೆಗದುಗೆ, ತಗಟೆ * 
೪-೬೫). [ಕ್ಕೆ * ಕತ್ತಾಳೆ] | | (ಒತಧಿ, ೧೨೯). [ಅನೆ * ಗರುಗು) 


ಆನೆಗದುಪು ೬೨೬ ಅನೆದಳೊಗೇಣಿ 


ಅನೆಗದುಫು (ನಾ). ಆನೆಗಳ ಗುಂಪು: ಮೃಗಳಾಜಂಗಗಿಮೋಡುವಾನೆ 
ಗರ್ತ£ದುಸಿನಂ ಕೈಕೊಂಡು ಯೂಧಾಧಿನಂ ಮಗುಲ್ಲುಂ ಸಿಂಹದ ಮೇಲೆ 
ಪಾಯ್ತ ತೆಣದಿಂ ಹೇಮಪ್ರಭಂ ರಾಜಸೂನುಗಳಂ ತನ್ನೊಡಗೂಡಿಕೊಂಡು 


ಅನೆಗುಲಿ (ನಾ). ಆನೆಯನ್ನು ಕೊಬ್ಬತಕ್ಕ ಪ್ರಾಣಿ; ಸಿಂಹ: “ಆನೆಗುಳಿ, 
ಸಿಂಹೊ? (ಕಬ್ನಾನು. ೫೪೭ ದ್ಯಾಖ್ಯಾ), [ಆನೆ * -ಕುಲ್ಕಿ) 
: ಅನೆಗೈ (ನಾ). ಆನೆದು ಸೊಂಡಿಲು. "ಆನೆಗೈಡೊಡೆ' ಪರಾ. 


ಕಜದಂ (ಪಂಡುನೂ, ೩-೩೭), ಬಲಿದಳು ಬಲುರಾಧುಕರೆನವರು | [ಅನೆ * ಕ್ರೈ (ಆ ಕೆಯ್ಯ್‌)] 
ನೊಂದು ತೊಲಗೆ ತೊಲಗದಾನೆಗದುವ ಓಲಿಸಿ ನಿಂದಳು ರಾಯನೋಹರೆ| 5) ಆನೆಗೈ ದೊಡೆ (ನಾ). ಆನೆಯ ಸೊಂಡಿಲಿನಂತಿರುವ ತೊಡೆ: ಕೊಳದ 
ದೊಳಗೆ (ಕುಲಾಸಾಂ, ೪೩-೩೩). (ಅನೆ, * ಕಡುಪು) ನುಚ್ಮೊಡೆಯ ಪೊಸ ಫೊಂದಾಕೆದೊಡೆಯಾನೆಗೈದೊಡೆಯ ಬಾಲಕಿಯರು 


ಆನೆಗಲ್‌ (ನಾ). ಬೊಡ್ಡ ಬಂಡೆ: ಮೂಡಾಯ್ನೋಡಿ ನೀರಿದುವೆ ತಾಣಿ ) (ಚಟವು. ೩೬-೪೧). [ಅನೆಗೈ * ತೊಡೆ) 
ತೆತಾವಿನ್ಳೊಲ್ಡಿನಿ ಜೋಗಿ ಕುಬ್ಜ ಸೋಮೆಎ ಕರ್ಗ್ಸಲ್ಲಾಅದೆ ಅಸೆಗಲ್ಲೆ! | ಅನೆಗೊಂಡಗುಣಿ (ನಾ). ಒಂದು ಊರಿನ ಹೆಸೆರು: ಹೊಸ ಕೇತಾತಿಯ 
ಳನ್ಮೂರ್‌ ಕೊಟ್ಟಲೆಯೆ ಮುದುವುುಸೆಮೂಳ್ಳೆಯುಳ್‌ ಕೂಡಿತ್ತು ಮೊಂದುಗ ಅನೆಗೊಂಡಗುಣೆಯ ಹಳಿಯ ಟಿಕ್ಕಳೇತಗೊಂಡನ ಮೊಂದುಗ 
ಸೀಮೆ (ಎಳ. 3೪7, ಗುಬ್ಬಿ. ೩೫-೫೩ ; 783). [ಅನೆ * ಕಲ್‌) 19) (ಎಳ. x, $೮೫, 0೪-೩; 8112). {ಅನೆ * ಕೊಂಡ 4 ಕುಣ್ಕಿ) 
ಅನೆಗೆಲ್ಲಿ (ನಾ). ಒಂದು ಊರಿನ ಹೆಸರು: ಅಸೆಗಲ್ಲಿ ಗ್ರಾಮೇ ದ್ವಿನ| | ಆನೆಗೊಂದಿ "ಆನೆಗುಂದಿ? ನೋ. 
ರ್ತ್ರಣೀ (ಮೈಳರಿ. ೧೯೪೩, ೧-೬ ; 300). (ಅನೈ * ಗಲ್ಲಿ?) ಅನೆಗೊಬ್ಬರ (ನಾ). ಒಂದು ಬಗೆಯ ಚರ್ಮರೋಗ (ಕಿಸಂಗ್ಡಾ. 
ಅನೆಗಲ್ಲು "ಆನೆಕಲ್‌ ನೋ. ೧೧). [ಅನೆ * ಗೊಬ್ಬರ) 
ಅನೆಗವರ್ಶೆ (ನಾ). ೧. ಆನೆಯ ಸೂರೆ. ೨. ದೊಡ್ಡ ಸೂರೆ; ಸರ್ವ] ಅನೆಗೊಬ್ಬಳಿ (ನಾ). ದೊಡ್ಡ ಗೊಬ್ಬಳಿ ಗಿಡ (ಕೈಗ. ೧). 
ಸ್ವಾಪೆಹರಣ. "ಆನೆಗವರ್ಶೆಗೊಳ್‌' ಪರಾ. [ಅನ್ನೆ * ಕವರ್ಕೆ] 1 (ಅನೆ, * ಗೊಬ್ಬಳಿ) 
ಅನೆಗವರ್ತೆಗೊಳ್‌ (ಕ್ರಿ). ೧. ಆನೆಗಳನ್ನು ಹಿಡಿಯುವ ಹಾಗೆ ಹಿಡಿ. | | ಅನೆಗೊಲೆ (ನಾ). ೧. ಆನೆಗಳನ್ನು ಕೊಬ್ಲುವುದು. ೨. ದೊಡ್ಡಕೊರೆ; 


೨. ದೊಡ್ಡ ಸೂರೆಯನ್ನು ಮಾಡು; ಸರ್ವಸ್ವಾರಹರೆಣಮಾಡು: ಬಲ್ಗೊಲೆ; ಹೆಗ್ಗೊಲೆ: ಮನ್ಮಥಮಟೀಛಳುಜನೋದಣೆ ಕೋಲ ಕೊಟ್ಟು 
ಹೊಯ್ದಳಗನದಿರ್ಬ್ಬ ತೇಜದೆಸಳಂ ಮಿಗಲಾನೆಗದರ್ಶೆಗೊಂಡನಾರಳವೊ ದೊಂದಬಾನೆಯೆ ತನ್ನರಾನೆಗೊಲೆಗೊಂದಪುರೆಂದು ಲ೫ಂಗಿ ದೆರ್ಚರಳ್‌ 
ಛುಜಪ್ರತಾರನಿಧವಂ ಆಗರೊಳ್‌ ಜಗೆದೇಕಮಬ್ಬನಾ (ಎಕ. ೫1, ರಾರ. (ಸಂದಭಾ. ೪-೫9) ; ಈ ಪರಿಯುನೆಗೊಲೆಯ ಕೊಲುತೆ! ಟಾಶಾಗ 
೪೫-೧೪; 1143). (ಆನೆಗರರ್ತೆ + ಕೊಳ್ಳ) ತೆ | ಮಾಟಾರ್ಯನೆನು ಕೋಪದಿನಂದು ತಾಗಿದನು ನಾಂಚಾಳ ಮಹೀಪತಿಯತಿ 


ಆನೆಗಳಿ, ಆನಗಳಿ (ನಾ). ಒಂದು ಊರಿನ ಹೆಸರು: ಜೀವರೆ ನಂದಾ ಭರದಿಂದ (ಕೇವಿ:ಸಂ. ೨೪-೧೩೯). [ಆನೆ * ಕೊರೆ) 
ಜೆಳಕಿಗೆ ಕೊಟರು ಅಗೆಗಳಿಯೆ ಒಳಗಣ ಕಳಿಂಜಿಯ ಹಿರಿಯ ಮನೆಯ | | ಅನೆಗೊಳ್ಳ (ನಾ). *ಅನೆಯನ್ನು ಹಿಡಿಯುವುದಕ್ಕೆ ಮಾಡಿದ ದೊಡ್ಡ 
ಕಳು (ಸೌಇಇ. 1೫-1, ೪೨೪-೪೫; 1401). ಆನಗಳಿ: ಯೀ ದಳಕ್ಕೆ ಹೊಂಡ; ಕೆರ್ಫೈ * (ಮಟ್ಟಮ). (ಅನೆ * ಕೊಳ್ಳ) 


ಬರಸಿದ ಬಾಳು ಅನಗಳಿಯ ವೊಳಗೆ ಅ ಬಾಳು ಡಕುಸೀನೆಯ ವರ) |ಆಸೆಜಂತು (ನಾ). ಅನೆಯದಂತ: ತಲೆಯೊಳಗಿನ ಕರೀಕೂದಲು 


(as. 18-11, ೪೫8೨-೧೦ ; 140). [ಅನ * ಗಳಿ?) 23] ಗಳೊಳಿಗೆ ಅನೆಜಂತಿನ ಬಿಳೀ ಹಣಿಗೆಯನ್ನು ಸಿಗಿಸಿಕೊಂಡದ್ದರಿಂದ 
ಆನೆಗಾಐ (ನಾ). ಮಾವಟಿಗ: ತುಳಿಯಿಸಬೇಕೆಂದೆಂಬಾನೆಗಾಣರ ಬಳಗದ (ದುಂಟಯಿ. ೫-೩೦೦). [ಅನ್ನೆ * ಜಂತ್ಯು) 
ಬೊಬ್ಬೆ ಮಸಗಿತು (ದಂಪ್ರಸಾಂ. ೨-೬೪) । ಅನಂದದಿಂದೆಸಗುದಳಾರಿಳೆ] | ಆಸೆಹೊಂಡು (ನಾ). ಒಂದುಬಗೆಯ ಜೋಡು (ದೈಡಿಗಿ. ೩೬-೧೩೫೭). 
ಯೊಳೆಗೆಂದಾನೆಗಾಆರು ಪೊಗಳಿದರು (ಚೇಪ್ರಸಾಂ. ೨೦-೪೧). [ನೆ * ತೊಂಡು) 
[೪ನೆ * -೪ಾಾ) ತ ಅನೆತೂಬು (ನಾ). (ಕೆರೆಯ) ದೊಡ್ಡ ತೂಬು: ಕೊಂಡವನು ಅನೆ 
ಆನೆಗುಂದಿ, ಆನೆಗೊಂದಿ, ಆನೆಯಗೊಂದಿ, ಆನೇಗೊಂದಿ (ನಾ). 39 ಕೂಬಿನಲು ಹಾಕಿಸಿದ ಶಿಲಾರಾಸನ (ಹೌಇಇ. 12-11, ೬೧-೬೪; 1338), 
(ಶುಂಗಭದ್ರಾ ನದಿಯ ದಡದ ಮೇಲಿರುವ) ಒಂದು ಊರಿನ [೪ನೆ * ತೂಬು (ಆ ತೂಂಟು)) 


ಹೆಸರು; ಆ ಹೆಸರಿನ ಒಂದು ಸಂಸ್ಥಾನ : ಅತನು ತಿರುಗಿ ಅನಿಗುಂವಿಗಿ | | ಆನೆತೊಂಡ (ನಾ). ಹೆದ್ಬಾವುಗಳಲ್ಲಿ ಒಂದು ಜಾತಿ: ದಕ್ಷಿಣ 
ಹೋದನು (ಮುಂಟಖು. ೩-೧೭). ಆನೆಗೊಂದಿ : ಆನೆಗೊಂದಿ ಯುದ್ಧ | ಅರೇರಿಕಕ್ಕೆ ವಿಶೇಷನೆಫಿಸಿದ "ಅನೆತೊಂಡ* ಎಂಬ ಟೇರೊಂದು ಜಾತಿಯ 
ವಾದ ಮೇಲೆ ದೇಶದಲ್ಲಿ ಕಾಂತಿ ಸಮಾಧಾನಗಳೇ ಇರಲಿಲ್ಲ (ಶ್ರೀವಿಡ್ಠಾ. : ಹೆದ್ಬಾವಿದೆ (ವಾಲಪ್ರ. 1, ೧೯). (ಅನ್ನೆ * ತೊಂಡ್ಕ) 

೯೪). ಅನೆಯೆಗೊಂದಿ : ಅಂಡಿಲ್ಲ *ಹ್ಕಂಥಪುರಬಿಂಬರಾನೆಯಗೊಂಡ [| ಅಸೆದಲೆ (ನಾ). ಆನೆಯ ತಲೆ: ಅನೆದಳೆನುಣ್ವಂ ಬೆಂಪನಾಳ್ವೆಂದು... 


ಯೆಂಬರು ಕಲಿಯುಗದಿ (ಛರಚ. ೫೧-೯); ಆನೆಯಗೊಂದಿಯಲ್ಲಿರುಕೆ | ಬಣ್ಮಿಪ್ಪುದಾ ಕಾಂತೆಯಂ (ಕಾವ್ಯನಾ. ೨೬೬); ಕೆಲದೋಳ್ಳಿರ್ದಾನೆ 
ಹಂಪರನೃವಾಲವಂಶೋದೃವಂ,.. ಏಿದ್ಯಾನಗರಿಯೆಂಬ ನಗರದ ರಟಪ: ದಲೆಯ ನೆತ್ತರ್ಪದಿದೆ ಮುತ್ತಂ ದಾಳಿಂಬದ ಬೀಜಂಗೆಕ್ತೆತ್ತಿ... ಮುಕ್ಕ 
ಸತ್ತೆ (ಚಬತಿ. ೬೩-೩). ಆನೇಗೊಂದಿ: ಶಾಂಡಿಲ್ಮಸೋತ್ರಛೂರಾನೇ | ಲೊಡನೆ (ಉಜ6(. ೫-೫೫ ದ್ರ; ಆಲರುವಿಲ್ಲಿನ ಮೂಡುವೆಟ್ಟಿರೊಲವ 
ಗೊಂದೀ ಗಂಗರೆನಾತ್ಮಜಾ (ಎಳ. ೪18, ಶಿವರ. ೨೬-೧೪೬ ; 1324). ನಾನೆದಲೆಯಂತಿರೆಸೆಗು ಚೆಲ್ಡಿಂದಾ (ವರದ. ೨-೨೬). [ಅನೆ * ಕಲ್ಮಿ) 
(ಅಕೆ, * ಕುಂದಿ (ಆ ಕುಂಡೈ)) “| ಅನೆದಲೆಗ (ನಾ). ಅನೆಯ ತಲೆಯಂತೆ ತಲೆಯುಳ್ಳವನು; ಗಜ 
ಅನೆಗುಂದು (ನಾ). ಒಂದು ಬೆಟ್ಟಿದ ಜೆ.ಸರು: ಅನ್ತಿ ಮೂಡ ಅನೆ ಮುಖ; ವಿನಾಯಕ: ಇಕ್ಕಡಿವಡೆದ ಕಾರ್ಮುಕದ ನಿವಾರಿಸಿ ತೆಕ್ಕೊಂಡು 
ಗುನ್ನು (ಎಇ. ಸ, ೬೬-09; 39). [ಅನ್ನೆ * ಕುಂದ್ಳು (£ ಕುಂದೃ))) । ಭಾರಿಯ ಹಲದ ಒಕ್ಕೆಯ್ಕೊಳಾಂಶ ಬೇರೊನಳೆಯಿಂದಿಕ್ಕಿದ ಸೊಳ್ಳಾನೆ 
ಆನೆಗುಲಗಂಜಿ (ನಾ). ದೊಡ್ಡ ಗುಲಗಂಜಿಯ ಗಿಡೆ : ಇದರ ಆಕಾರವು | ದರೆಗನ ಮೇಲೆ (ಮೋಹಕ. ೩೦-೫೪). [ಅನೆದಲೆ * ಎಗೃ) 


ಅನೆಗುಲಗಂಜಿಯ ಹಾಗಿರುತ್ತದೆ (ದುಂಬಯು. ೫-೧೪೬) ; ಮಂಜತ್ತಿ,; | ಆನೆದಳೊಗೆಲ್‌ (ನಾ). ಒಂದು ಕೆರೆಯ ಜೆಸೆರು (?): ಪಳಮ್ಚೇ 
ಮಂಜಡಿ, ನುಂಜಟ್ಟಿ, ಯೊಡ್ಡಗುಲಗಂತಿ, ಅನೆಗುಲಗಂಳ (ಮೈ ಡಿ ೧. |4| ಪ್ರುಟಸೆಯೇ ಅನೆದಕೊಗೆಣಕೆಐ ಪ್ರೆಲ್ಬಡಿಯೇ ಎಬಗಲ್ಲೇ (ಇಂ. ೫, 
೩-೩೮). [ಅನೆ 4 ಗುಲಗಂಳಿ) ೧೬-೧೪ ; 33). (1) ಸೆ ಸ 


ಆಗೆದಿಂಬ ೬೨೬ ಆನೆಯನೇಡೆ 


ಅನೆದಿಂಬ (ನಾ). ಆನೆಯನ್ನು ತಿನ್ನುವವನು: ಆನೆದಿಂಬಂಗಾಡಾವರಿ | 
ದೆಂಬಫೋಲ್‌ ಪೊತೆದು ಮುಳ್ಳ ಲ್‌ ಸಾಲಕೆಃ ಕಾರ್ಲ್ಸ್‌ ನಮ್ಮಂ (ಜಗದಿ. 


ಅನೇಬಿದ್ದಜಲ: ಗೂಳೂರ ಸೀಮ್ನಿಡ ಅನೇಲಿದ್ದ ಜರಿ ಜ್‌) ಸ್ಮಾನೇ 
| ಪ್ರಖ್ಯಾತಿಮಧಿಕಾಂತ್ರಿತಂ (ಎಳ, ಸಗ, ಶುಮಳೂ. ೧-೧೨೩ | 1111). 
೫-0೫). (ಅಸೆದಿನ್‌ * ೬೪) 1 | (ಅನ್ನೆ * ಬಿರ (ಲ ಬೀಟ್‌) * ಸಲಿ) 
ಆನೆದಿಡ್ಡಿ (ನಾ). ಅರಮನೆಯ ಹೆಬ್ಬಾಗಿಲು. [ಅಶ * ದಿಡ್ಡಿ) | |ಅನೆಜೇಲ (ನಾ). ಶದುಕಿನ ಗಿಡ; ಪಲ್ಲಕಿ (ಅರುಂ. ಟಳಿ). 
ಅನೆದಿನ್‌ (ಕ್ರಿ). ಆನೆಯನ್ನು ತಿನ್ನು. "ಅನೆದಿಂಬ? ಪರಾ. | | (ಅನ್ನಿ * ಕಲ) 
| 
| 


(ಅನೆ * ತಿನ್‌) ಅನೆಬೊಬ್ಬುಲಿ (ನಾ). ಒಂದು ಬಗೆಯ ರೊಡ್ಡಗೊಬ್ಬಳಿಗಿಡ: 

ಅನೆದುಗ್ಗಾಣಿ (ಣಾ). ಅನೆಯ ಗುರುತುಳ್ಳ ಒಂದು ದುಗ್ಗಾಣಿಯ ಕಂಬೇನಿನಂಬಟಿಯ ತಾಷೆಯ ತಂಡಸಿನಾಸಿನಾನೆರೊಟ್ಬುಲಿಯರನೇಟ 
ನಾಣ್ಯ (8). "ದುಗ್ಗಾಣಿ' ಪರಾ. (೪ನೆ, * ದುಣ್ಣಾಣಿ) ಲಂಳೊಲೆಯ (6೮ಂವ. ೬-೨೬). [ಅನೆ * ಬೊಬ್ಬುಲಿ) 

ಆನೆದುಡ್ಡು, ಆನೇದುಡ್ಡು (ನಾ). (ಎಜಯನಗರದ) ಒಂದು; |ಅನೆಮಯ್ಲಿ (ನಾ). ದೊಡ್ಡದಾಗಿ ಬೊಕ್ಕೆಯೇಳುವ ಒಂದು ಬಗೆಯ 
ನಾಜ್ಯು; ಅನೆಯ ಗುರುತುಳ್ಳ ಒಂದು ದುಡ್ಡಿನ ನಾಣ್ಯ (೪). jw ಸಿಡುಬು; ದೊಡ್ಡ ಸಿಡುಬು (4). [ಅನೆ,* ಮಲ್ಲು) 

ಆನೇದುಡ್ಡು : ಆ೧£ನೇ)ದುತ್ಕು ವಣಯನಗಳದ ಅರಸರ ನಾಣ್ಯ ತ! | ಅನೆಮಲೆ (ನಾ). ಒಂದು ಬೆಟ್ಟಿದ ಹೆಸರು. ೪ ಪಾಲಘಾಟ್‌ ಬಳಿ 


ಇರಾರರೊ ಟ್ಟ ದುಡ್ಡು ಎಂದೆಕೆಸಲ್ಪಡುವುದು ಈ ದುಡ್ಡಿಗೆ ಎರಡು | ಇರುವ ಬೆಟ್ಟಿಗಳ ಸಾಲು (ದಕ. ೪). 

ಇಸುಗಳಿಂಬ ನಾಣ್ಮಗಳಿದ್ದುದ್ದ (ಕಳಾಗೆ. ೨೪೧) । ವಿಶಾಧ್ರರ ಜಿಲ್ಲೆಯಲ್ಲಿ [ಅನ * ಮಕ್ಕೆ, / ಶಮಿ. ಅನ್ಕೆಜುಲೈ) 

ಆನೇಮಡ್ಡಿನ ಕೂಳು ಒಂದು ತೊಲಿಯೆಂದು ಎಣೆಸಲ್ಪಡುತ್ತದೆ (ಕಥಾಗ | | ಅನೆಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ. [ತೈ * ದುಲ್ಲಿಗೆ) 
ತೀ), "ದುಡ್ಡು' ದರಾ. [ಅನೆ - ಮತ್ನು] 1೨] ಅನೆಮಲ "ಅನೆವಲಾ? ನೋ. 


ಅನಿನೊಂಕು (ನಾ). ೧. ಆನೆಯಿಂದ ನೂಕಿಸುವುದು. ೨. ಬಲವಾಗಿ] | ಅನೆಮಾನು (ನಾ). ಒಂದು ಬಗೆಯ ದೊಡ್ಡ ಮಾನು: ಸರೋ 

ನುಗ್ಗುವಿಕೆ; ದೊಡ್ಡ ನೂಕಾಟಿ: ಆ ಕಾಣುವ ಮೂಡಲ ಗೋಡೆಯು ದರದಿಂದೊಂದಾನೆಯೆದ್ದುದು ಅ ದನಧಿಯಿಂದಾಫೆಯಾಕೊಂಡೆದ್ದರೊಲು 
ಎ೬ ಗನ್ನೂ ನೂರಾರು ದರುಸಗಳ ಕಾಲ ಎಷ್ಟೋ ಅನೆನೂಂಳು | ಭರೆದಿ (ಸಾಕ್ವಳಾ- ೬-೧೦). (ಆಸೆ » ಮಿನು (ಆ ಮಾನ್‌,)) 

ಭಿರಂಗಿಯ ಗುಂಡುಗಳನ್ನಾದರೂ ಲೆಕ್ಕಿಸಣಿ ಒಂದಕ್ಕೆ ಧಟ ಪಾಂಸಿನಿಟ್ಟು ಆಗೆಮುಂಗು (ನಾ). ಒಂದು ಗಿಡದ ಹೆಸರು; ದೊಡ್ಡ ನುಗ್ಗೆ; 


ಹಾಸ್ಕಮಾಡಬಬ್ಬುದೆಂದು ತೋರಬಹ.ದು (ಭಟ್ಟಳ. ೬೪೨). ಕಾ| ಆಳಂಗಿಮರ (?) (ಮೃಗ. ೪೯-೧೧4೬). [ಅನೈ * ಮುಂಗು] 
(ಅಕಿ * ಗೂಂಕ್ಳು) ಅನೆಮುಸುಡು (ನಾ). ಆನೆಯ ಮೂತಿ; ಅನೆಯ ಮುಖ. 
ಅನೆನೆಗ್ಗಲು "ಆಫೆನೆಗ್ಗಿಲ್‌ ' ನೋ. ಅನೆಮುಖುಡಿನೆ ಫೆಗಟು ಉದ್ದವಾದ ಮೂತಿಯುಳ್ಳ ಒಂದು 


ಆನೆಸೆಗ್ಗಿಲ್‌, ಆನೆನೆಗ್ಗಲು, ಆನೆನೆಗ್ಗಿಲು (ನಾ). ದೊಡ್ಡ ನೆಗಲು 
ಆನೆಸಿಗ್ಗ ಲು: *ದನಕೃಂಗಾಟಿ-ನೆಗ್ಗಲಮುಳ್ಳು, ಆಸೆನೆಗ್ಗಲ ಮುಳ್ಳು” | 
(ಗಟಾರು. ೨೪೧). ಆನೆನೆಗ್ಗಿಲು: ತದಸದ ಎಳೆ ಅನೆಸೆಗ್ಗಿಲು ಹಾ [5 
ಬೆಳ್ಳೆ... ನೀರಿನಲ್ಲಿ ಕಲಸಿ ಪ್ರ ಪ್ರಯೋಗಿಸಲು ಗುಲ್ಕಳ್ಳುಂ ಬಸುರಿಗುಂ 
ಉಕ್ತ ಮಂ (ವರೈಎ. ೨೧). (4 ೪ ಔಗ್ಗಿಳ್‌) 

ಅಕೆಸಿಗಿ ಲು "ಅನೆನೆಗ್ಗಿಲ್‌' ನೋ. ನೆಮೆಟ್ಟು (ನಾ). ಆನೆಯ ಹೆಜ್ಜೆ. 

ಆನೆಪಾದ (ನಾ). ಒಂದು ಗಿಡದ ಹೆಸರು (ವರಗ ೧೨-೨೧). ಅನೆಮೆಟ್ಟಿಕೆ ಶಟಳು « ಆನೆಯ ಹೆಜ್ಜೆಯ ಆಕಾರದ ತಟ್ಟಿ 

(ಆನೆ, * ವಾಡ) ೫ (ದಕ. ೪. (ಆಕಿ, * ನಟ್ಟು) 


ಬಗೆಯ ಮೊಸಳೆ: “ನಕ್ರ, ಕುಂಭೀರ - ಅನೆಮುಸುಡಿನ ನಗಲು * 
(ಟರಾ.4). (ಆನೆ * ಮುಸುಡು) 
ಅನೆಮೂಗ (ನಾ). ಒಂದು ಬಗೆಯ ಮಾನು: ಅನೆಮೂಗ ನುಡ 
ಕೆಂಬಗಣಿಕ ಕಫರಾಳಿಗಳನೆ ತೆಗೆಡರ್‌ ಟೇಡಲ್‌ (ತ್ರಿಫುವಿ. ೨೩-೪೧), 
[ನೈ * ಮೂಗು * -ಲ್ಯ) 


ಆನೆಖಾಗಿಲು (ನಾ). ಆಕಮನೆಯ ಹೆಬ್ಬಾಗಿಲು, ಅನೆಮೊಗೆ (ನಾ). ೧. ಅನೆಯ ಮುಖದಂಕೆ ಮುಖವುಳ್ಳವನು; 
(ಅನೆ * ದಾಗಿಲು (ಆ ಬಾಗಿಲ್‌). / ಕುಳು. ಆಸೆಬಾಗಲು] ಗಜಮುಖ. ೨. ಒಂದು ಬಗೆಯ ಮಾನು: ಹಂದೆಗಣಕೆರೊಗನೆಂಬ 
ಅನೆವಾಳ್‌ (ನಾ). ಒಂದು ಊರಿನೆ ಹೆಸರು: ನಿಡುಗುಂದಿಯ ನಣುಪ್ತ! | ಪರಂಪರಯ ವಿಸುಸ್ಗಳಂ ಗುದಿಗೆಯ್ದರು (ಆಕ: ೫-೪೫). 
ಪ್ರಜೆ ಟ(ಹಿ)ಟ್ಟುಳಾರರುಂ ಅನೆಬಾಳ ಪ್ರಜೆ ಟ(ಹಿ)ಟ್ಟುಳಾಕರೆಂ ಇದ್ರಿವರ (ಅನ, * ರೊಗ) 
ಸದುಕ್ಷದಲ್ಲಿ ಅನೆಬಾಳ (ಅತೆರೊಳಲ ?) ಗೌಡಿಕೆಯ ಬೈತ್ತಿಯ ಅತ್ಮ »| ಅನೆಮೊಫೌಿ (ನಾ). ಒಂದು ಊರಿನ ಹೆಸರು: ಅನೆರೊಳಿಯ ಜೋಕಿ 
ಛೋಗಳೆ (ಕಳುಲ. ೧೩-೧೬) 109), (ಅನ್ನೆ * ಬಾಳ್ಕ್‌ (ಲಃ ಬಾಟ್‌, J); ಹೆಗಡೆಯ ಮಗ ಕೋಜಯ (ಮೈಳರಿ. ೧೯೩೪, ೧೪-೧; 1819), 
ಅನೆಬಿದ್ಧದ್ಮ]ಜಲಕ "ಅನೆಬಿದ[ದ್ದ)ಸಲ್‌' ನೋ. (ಅಕ್ಕೆ * ದೊಳೆ (ಆ ನೊಗ್ಗೈ)) 
ಆನೆಬಿದ[ದ್ದ)ಸಂ0, ಆನೆಬಿದ್ದದ್ದ) ಜಲ್‌, ಆನೆನಿದ್ದೆಪಟಾ, ಅನೀ | ಅನೆನೊಸೆಳೆ (ನಾ). ದೊಡ್ಡ ಮೊಸಳೆ (?) : *ಕುಂಭಿ-- ಅಶೆರೊಸಳೆ 
ಬಿದ್ದಜಲ್‌ (ನಾ). ಆನೆ ಬದ್ದ ಬಂಡೆ. ಅ ಈಗಿನ ದೇವರಾಯನ; | (ಓಜಂ. ೬೪). (ಅಸೈ - ಮೊಸಳೆ) 
ದುರ್ಗಕ್ಕೆ ಹಿಂದೆ ಇದ್ದ ಹೆಸರು: ದೀಪದ ದಂಗಾಯಕರೆ ನುಮನುವ ಆ ಆನೆಯ (ನಾ). ೧. ಮಾವಟಿಗ: ಗೊಟ್ಟಿದಡ್ಡಿಯೆ ಗೋದುಣ್ಣುಗಳಂ 
ಬಿದೆಳಲರದಳು ಅವೆಬಿದದ್ದೆ)ಸಂಸಿಯೆ ಏಳುನಾಡನಾಥ ಹೂತ ಸೆಲಾಂಛ್ರೈಯೆರುಂ. ಆನೆಯರು ಕೊಡಿ ಗೋದ್ರಣ್ಣುಂಗೆಯ್ನು (ಎಳ. 111, 
(ಎಳ. ಸಳ, ತುಮಕೂ. ೩೯-೯, ೧೦; 114). ಅನೆಬಿದ್ದ(ದ್ಕ)ಜೀ09: 1 84೬6. ೧-೪, 1891). ೨. ಬಲೆ” (ರಮೂಳಾ9). (1) 
ಬೆನುಗುಂಡೆಯ ರಾಜ್ಯದ ಅನೆಬಿದೆ( ದ್ದ) ಹಗೆಯ ಹಿವಗಂಗೆಯ ಪ್ರಳದೆ [A (ನಾ). ಒಂದು ಊರಿನ ಹೆಸೆರು: ಠೀವಣಾಯವುರಡ 
ಬಿಡರೆಯ ಸೀಮೆಯೊಳಗಣ (ಎಳ. ಸಟ, ಗುಳ್ಳ. ೫೪-೧೪ : 137). “ಅನೆ ಗ್ರಾಮನಣೂ ಅನೆಯಪೇಡೆಯ ನಂಜರಾಯೆಗಳು ೫5? ಮಾನ್ಕವಾಗಿ 
ವಿದ್ಧಸೇಣ : ನಡುಗಟ್ಟು ಟಿಮುಂತನಳಬ್ಲು ಕಚ್‌ಯಳಟ್ಟು ಆನೆನಿದ್ದ ಹಜ್‌ |4| ಕೊಟ್ಟನು (ಮೈಳರಿ. ೧೯೪೬, ೧9-೬೬ 1644). 
ಕಲ್ಲೆಯ ತೆಲಳಲಂಬಿ ಸಿಂಗಪಟ್ಯಣ (ಎಳ. ೪, ಬೆಲೂರು. ೬೫-೬೩ 142). [೪ನೆಯ * ಬೇಡೆ] 


ಆನೆಯಗೊಂದಿ ಓರ ಆನೆವೆಡಂಗ 


ಆನೆಯಗೊಂಡಿ "ಆನೆಗುಂದಿ ' ನೋ. | ಅನಿವಸದನಂಗೊಳ್‌ (ಕ್ರಿ). ಆನೆಯಂತೆ ಸಿಂಗರಿಸಿಕೊ, ಅಲಂ 
ಆನೆಯಪೊನ್‌ (ನಾ). ಆನೆಯ ಮುದ್ರೆಯ ಒಂದು ಚಿನ್ನದ ನಾಣ್ಯು:| | ಕಾರಮಾಡಿಕೆಎ: ಕುಮಾರಂ... ಗಜಮದದಿಂ ತಿಳಳವಿಕ್ಸಿ ಸಿಂದು 
ನರ್ನಂ ಪ್ರತಿವರ್ಷ ಅನೆಯಫೊನ್ನಾಣುಗದ್ಮಾಣಮುಂ ಧರಣಪೊನ್ನ ಅದಿತ್ಯ ಈದ ಐರುಮುಗುಳೆಂ ಕಣುಂಬಿ ಕಮಳಪತ್ರಮಂ ಉಗದಟ್ಟಿ ಕಟ್ಟಳಾದ್ರರೆ 
ದೇವರ್ಗೆ ಇಕ್ಕುವ (ಸೌಇಇ. ಲ, ೭೫-೧೦ ; ೫7). 6ಸಿರ್ದೆ ಕರಿಮನೆಯ್ದಿಲನಂಕುಕಂ ಮಾಡಿ ಏಡಿದು ವಿನೋದದಿನಾನೆ 
(೪ನೆ, * ಪೂನ್‌) ೨. ವಸದನಂಗೊಂಡು (ಅರ್ಧ. ೫-೧೧೧ ದ). [ಆನೆವಸರನ * ಕೊರ್ಳ್‌) 
ಆನೆಯಮದ (ನಾ). ಒಂದು ಗಿಡದ ಹೆಸರು: *ಗಜಧಕ್ಷಃ - ಅರಿಯ] | ಆನೆವಳಿ (ನಾ). ಒಂದು ಊರಿನ ಹೆಸರು; ಅ ಮಹೀವಬ್ಬಭನ ಮೋಹದ 
ಮದ” (ಓತ. ೪೫). (1) ಭಂಟನಾಗಿ ನಲ್ಲೆದೆ] ಅನೆವಳಿಯ ಸಿರಿಯಣ ನಾಯಕನು ಶಂನ ಹುಟ್ಟು 
ಅನೆಯಸೇಸೆ (ನಾ). ಆನೆಗಾಗಿ ಹಾಕುವ ಒಂದು ತೆರಿಗೆ: ತೊದರು ಗ ಕಟ್ಟಳೆಗೆ (ಕೊ. 1, ೬೦-೭; ?). [ಆಸೈೆ* ಪಳ್ಳಿ (ಆ. ಪಳ್ಳಿ) 
೪ ಅನೆಯಸೇಸೆ]ಗ ೬ ಪ೧ ಹಾ ಕುದುರೆಯ ಸೇಸೆ ಗಣ 7೯| |ಅನೆವೇಲ, ಆನೆಮಲ್‌ (ನಾ). ಆನೆಯ ಮರಿ: “ಚೆಲ್ವ ಸಬ್ಬಮಣ 
ಹಾ 4 (ಎಳ. ೪, ಹಾಸನ. ೨9-೬೪; 1239) ; ಕುಳುಸೂಲೊಳಗಾದವು (0) ಯೆನಲ್ಯಾನಿವಬು? (ಕರುಂ. ಇ). ಆಸೆ ಮ ಈ: ಬನನೆಂಫೆನು 
ಕಟ್ಟುಗೂಳು ಳಟಕಸೇನಿ ವೀರಷೇಸೆ ಆನೆಯಸೇಸೆ ಕುದುರೆಯಸೇಸೆ ಬಸನ ನೀನೀದಾನೆಮಣಕಗಳು ಬಡಕುದುರೆಗಳು . . , ತಾನಿಬೆಟ್ಲಂ ಕರಕೆ 
ಬಾಸಿಗದೊಣಿ ಹೊಗೆಲೇಟೆ ಮಗದೆಲಕೆ ನಂಡಳಾರುಕ (ಎಳ. ಸಳ], ಟಳ್ಕನಾ. ಶರಣದಿತಾನಕಿತ್ತಲು ನೋಡು (ಒಪಪ. ೨೨-ಜ). (೮ನೆ, ೪ ಮೋ] 
೩೧-೨೩] ?). (98 * ಸೇಸೆ) ಅನೆವಲ್‌ (ನಾ). ಒಂದು ಬಗೆಯ ದೊಡ್ಡ ಚರ್ಮವಾದ್ಯ; ಆನೆಯ 
ಅನೆಯಾಳ್‌ (ನಾ). ಆನೆಯ ಬಲವುಳ್ಳ ಮನುಷ್ಯ: ಗುರು ದೀಳ್ತಾವಿಧಿ ಮೇಲಿಟ್ಟುಕೊಂಡು ದಾರಿಸುವ ಒಂದು ಬಗೆಯ ದೊಡ್ಡ ನಗಾರಿ: 
ಗಳ್ಳೆ ಮಂತ್ರಿ ಹಿತಕಾರ್ಯಾಳೋಚನಕ್ಕಾಳ್ನನುರ್ವಕಿಯಂ ಕಾದಗುಣಕ್ಕೆ 1 ಮೊಳಗಿದವಾನೆದಜಕ ಗಣಲುದೆವು ಡೌಡೆಗಳು (ಕುವ್ಯಾಳೀ. ೫-೨೦). 
ನರ್ದುಸಟಿದಂ ಕ್ರೀಡಾರಸಳ್ಳಾ ನರಾಣಾಂ. ಸೆ)ಯಾಳ್‌ ಗುರುಭಾರಳ್ಕಿಲ (ಅನೆ, * ಪಣ) 
ಬಾಳ್‌ (ಗರಾಯು. ೨-೩೫). [ಅನ್ನೆ * ಆಳ್‌] : ಅನೆವಲ್‌ಘೋಷಣ (ನಾ). "ಆನೆವಟ್‌? ಯ ಮೂಲಕ ಬಿರುದನ್ನು 
ಆನೆಯುಂಡಿಗೆ (ನಾ). ಆನೆಯ ಮುದ್ರೆ, ಲಾಂಛನ: ಅಂತು ಘೋಸಿಸುವವನು: ಡಮರೀ ಧ್ವಜವಿರಾಜಿತರಾನೆವೂಕಿಭೋಪಣರ್‌ 
ಶ್ರೀದತ್ತನಿಂದಿತ್ತಲಾನೆಯುಂಡಿಗೆ ಸಲುತ್ತುಮಿರೆ (ಎಳ. 171, ಶಿವಮೊ. ಸಶೃಮಣಿಭೂಷಣಲ್‌ (ಜೌ. 3-1, ೧೦-೧೧; 1049), ಆ 


೪-೧೩ ; 11೫). [ಅನೆ * ಉಂಡಿಗೈ) 2 ls (ಅನೆವಣ್‌! * ಭೋಷಂ] 
ಆನೆಯೂರ್‌ (ನಾ). ಒಂದು ಊರಿನ ಹೆಸರು: ಅರಸನ್ನನ್ನಿ ಫೋನಲ್ಲಿ) | ಆಸೆನಾಂಗು (ನಾ). ಆನೆಯನ್ನು ವಶಪಡಿಸಿಕೊಳ್ಳುವ ವಿದ್ಯೆ; ಗಜ 
ತನ್ನಾಳ್‌ ಬೊಪಲ್ಲೆ ವಿಸಸೆ ಅನೆಯೂರ್‌ ತಾಗಿ ಎಷ್ಟು ಎಚ್‌ಮೆ ಅನೆಯ ವಿದ್ಯೆ: ಕಲ್ಪಾನೆವಾಂಗು ಗೆಲೆ ಸಲೆ ಟೋಲ್ತಾನೆಗೆ ಲೆಕ್ಕ ಮಿಟ್ಟ ಬಿನ್ನಣ 
ಎಅಡಟ್ಟಿ ಉದು ಸತ್ತ್ವ (ಎಳ. ೫, ಶ್ರೀನಿವಾ. ೩೦-೧೧; ೪೫); ಮೆನ್ನೊಳ್‌ ನಿಲ್ಬಳವಳವಿಗಬ್‌ಯಲಳೆ ಕವಲ್ಲುದು ಬಿಡಿಸುದ್ರದಿಭೇಂದ್ರಮಂ. 
ದ್ವಿಸನ್ನ ಸತ್ತಿವಂಗಲದ ಅನೆಯೂರ್‌ ಉತ್ತೆರೆಸ್ಕಾಂ (ಮೈಳರಿ. ೧೯೧೯, ಖಡರೇಂದ್ರಾ (ಕತಿತ- ೩-೨೪) ; ಇಕ್ಳೆಲವಾನೆವಾಂಗಿನ ನಿಕಾದಿಗಳು 
೧೧-೧೨ ; ?). [vf * ಊರ್‌) ೫ಿ| ದೊಡನೇಲ್‌ ಕಾಣಿ ಕಾಲ್ಪಳ್ಳದ ಕೊಂಕಥಾರಿಣೆ ಕೃತಾಂಶನ ಬೆರ್ದಡೆಯಂತೆ 
ಅನೆರಳ್ಳೆಸ (ನಾ). *ಗಜಾಸುರ  (ಕ್ರಠಣ್ಣ). [ಅನ್ಕೆ * ರಕ್ಕಸ) ಮಾಜ್‌ ಬಂದೆಕೃತುಳಂಗಳಿಂದೀಆಗಿಯೆ (ಡಣ್ಕಾಸ್ರ. ೬-೩೬). 
ಆನೆರದ (ನಾ). ಆನೆಯ ಹಬ್ಬು: ಮುತು ಹವಳ ನಕರ" ಕೊಂಡು (ಅನಿ, * ಜಾಂಗು] 
ಮೂಡಿದು ಧರ್ಮ (ಎಳ. ೫1೪, ಶ್ರೀರಂಗ. ೧೯೮-೯ ; ?). ಅನೆನಾರು (ನಾ). « ಅನೆವಾಂಗು (1): ಕಮ್ಮ ಶಕ್ಕಿನ ಮೂಟುಂ 
(ಅಕ್ಕೆ * ರದ] ` ತಳ್ಳುಗಳುಬುನಡಲಿಯುಂ ತೊಡರಯುಂ ನುಡಿದಂತೆ ತಂಕದ್ಮೂಕೆ 
ಆನೆಲೋಳಿಸರ (ನಾ). ಒಂದು ಬಗೆಯ ದೊಡ್ಡ ಕೋಳಿಸರದ ಗಿಡ[೫| ಯೊಕ್ತನಮುಮಂ ಬಿನ್ನಣಮುಮಂ ಮೆಟೆದಾನೆದಾರು (ಪಾಳಾಂ. ದಾನೆ 
(4). (ಅನೆ * ಊಳಿಸರ. / ತುಳು. ಅನೆಇಕೋಳಸರ) ವಾತು)ಗಳೊಳಮುಂಡಿಗೆವಾದಕೊಳಂ ಫುಗದೆ ಸಲೆ ಬರ್ದೆ ಗಆವಿಆಯಿ 
ಅನೆವರಿ, (ನಾ). ಆನೆ ನುಗ್ಗುವಂತೆ ಮುಂದೆ ನುಗ್ಗುವಕೆ; il ಗಳಿಂ (ಕಾಂತಿಫು. ೩-೨೭ ದ). [ಅನ್ನೆ * ನಾರು?) 
ನುಗ್ಗಾಟ. "ಅನೆವರಿವರಿ' ಪರಾ. [೪ನೆ * ಪಿ] ಆನೆವಾಲು (ನಾ). ಆನೆಯ ಹಾಲು: ಆಸೆಜಾಲು, ಪನ್ನೋಕೆ 
ಆನೆನರ್ಕಿ (ನಾ). ಒಂದು ಊರಿನ ಹೆಸರು; ಪಂಢರಾಪುರಕ್ಕೆ | (ಭಾಷಾಳೂ. ೧೨೬ ಉದಾ). [ಅನೆ * ಪಾಲ್ಕು (ಆ ಪಾಲ್‌,)) 


ಸುಮಾರು ನಾಲ್ಕು ಮೈಲಿಗಳ ದೂರವಿರುವ ಅನೆವಳಿ (?) : |9| ಅನೆವಿದ್ದಸೇಣ "ಆನೆಬಿದ್ದದ್ದ3ಸಲ್‌' ನೋ. 
ಮಹಾದೆ (ವಗಿರೇ॥ ಪೂರ್ವಶ ಅನೇ£ಆನೆ)ವರಿ (ಮೈಂ. ೧೯೨೮, | ಆನೆವಿನ್ನಾಣಿ (ನಾ). ಗಜಶಾಸ್ತ್ರನಿಪ್ರುಣ : ಕುಮಾರಂ ಕಂಡೀ ಕಟ್ಟಾಕೆ 


ಗಿ೧೩-೧೬॥ 516), (ಅಕೆ * ಪರಿ (ಆ ಪುಂ1)) ಯನೇಉದೊಡಾನೆಯಾನಿನಿನ್ನಾಣೆಯೆಂದು ಸರಂದೋಚ್‌ ದ ಸರದ 
ಆಸೆವರಿ, (ನಾ). ಒಂದು ಬಗೆಯ ಸುಂಕ: ಕೂಡಲ ಸೆಂಗವದ ರಾಮ ಬಟಾಯನೆ ಗಟ!ವಲ್‌ಯ ಖಾಎನಂಕೆ ... ಡಬ್ಪರಿಸಿ (ಅರ್ಥೇ. ೫-೧೫೩ 
ತೀರ್ಥಕ್ಕೆ ಅನೆವರಿಯಂ ಕೊಟ್ಟರಲ್ಲಿ (ಬೊಂಳ ಕಾ. ೧೯೩೫, ರಾಣಿ. | 5); ಈ ನವಮದಮಾತಂಗಮನೇಖ್‌ದೊಡಾನೆದಿನ್ನಾಚೆ ನಾನಹೆನು 


3೬-೬; 9೫). (ಅನೆ, 4 ವರ್ಮಿ) +] (ತಿ. ೪-೪). [ಅನೆ * ಏನ್ನಾಣಿ) 
ಆನೆವರಿವರಿ (ಕ್ರಿ). ಆನೆ ನುಗ್ಗುವಂತೆ ಮುಂದೆ ನುಗ್ಗು: ನೋಂ] | ಆನೆವೆಡಂಗ (ನಾ). ಳಾ ಬೆಡಗುಳ್ಳವನು; ಒಂದು ಬರುದು: 
ಸೇನೆಯೊಳಾನೆದರಿದರಿದು (ಕುವ್ಮಾಲ್ರೋ. ೩-೩೨) ; ತಾಲಘಲಗಳನಲುಗಿ | ಅನೋಭಿದವರಿನದೇದ . . . ಅಂಕತ್ರಿನೇಕ್ರನಾನೆನೆಡಲ್ಲಂ ವನಗೂಮಬ್ಬಂ 
ಕೆಡಹಿದನಾನೆವರಿವರಿದು (ಫಿಧಾಗ. ೧೦-೧೩-೨೬). I ಳಚ್ಚೆಗ ಕೃಷ್ಣರಾಜ ಶ್ರೀಮತ್‌ ಕನ್ನರ ದೇವ (ಎಳ. 11, ಮಂಡ್ಯ. ೪೧-೩; 
[ಆನೆದರ್ಮಿ * ಠರಿ,) | ೫59) ; ಅನಿದೆಡ(ಡ)ಜ್ಜಂ ಮದಗಜಬುಬ್ಬಂ (ಇಳ. ೫11, ೨೫೬-೧; 911) 
ಆಸೆವಸದನ (ನಾ). ಆನೆಯ ಅಲಂಕಾರ; ಆನೆಯಂತೆ ಅಲಂಕಾರ. [ಆ ಮದಗಣಮಬ್ಬನಾನಿನೆಡಂಗ ಶ್ರೀ ಕನ್ನರ ದೇವ (ಸೌಇಇ. ೫4, ಷ್‌ 
"ಅನೆವಸದನಂಗೊಳ್‌' ಪರಾ, [ಅನೆ * ಪಸದನ) i | ೫). [೪ನ್ಕೆ* ಎ ಜಿತಂಗು3 -%,] 


ಆನೆನೆಣ ಟ್ಟ ಅಪತ್ರಿ 


ಅನೆನೆಣ (ನಾ). ಆನೆಯ ಹೆಣ: ಅನೆರೆಣಗಳು ತೇಲಿದದ್ರ ಕುದುರೆ 
ಯಟ್ಟ್ರಿ ದೂಸರ ಸಬದೆೊಡಗೂಡಿಯೇನೆಂಚೆ ರಕುತದ ಪೆದೊ ಅ! 
ಪರಿಯಲು ತಾನೆದ್ಮು ಕುಡಿದ ನಾರದೆನೊ (ಬರ್ತದ. ೩-೧೨೪). 


| 1ಅನೇಕೆರೆ (ನಾ). ಒಂದು ಊರಿನ ಹೆಸರು: ಟೆಂನಗಣಬಸ್ವಾಮಿ 
| | ಕೇಜಿಗೆ ಅನೇಕೆರೆ ಭಾರದ್ವಾಜ ಗೋತ್ರದ... ಗಿರಿಯಪ್ಪ ಜೆಬ್ಬಾರೆ 
| | ಮಗ ವೆಂಕೈೆಯನು (ಎಳ. ೪, ಬೇಲೂರು. ೨೬-೩ ; 114). 

1 | 


ಒಡೆಯರ ನಿರೂಪದಿಂ ದೇವರಾಯ ಒಡೆಯರ ಅಸೆನೇರಿಯಡ ಉಧಯ | | ಆನೇದುಡ್ಮು "ಆನೆದುಡ್ಮು ನೋ. 
ಮಾರ್ಗ್ಗದ ಸುಂಕದ ಮಾಧಿಕಪ್ಪ ಮೂಗವಾಡಿಯವಬುರದ (ಸಾಕಾ. (ಆನೇಬಿದ್ದಜಲ "ಅನೆಬಿದ್ದ(ದ್ದತಸಲ್‌? ನೋ. 


8-1, ೪36-0; 148); ಆ ರಾಯಂಣ ಒಡೆಯರು ಅಗರದ ಕಾಣ್ಯ | | ಆನ್ಕೈ (ನಾ). ಆಹಂಧಾವ; ತನ್ನತನ: ನನ್ನೆರೆಯಾನ್ಮೆಯ ಮಲ್ಲನ 


ಆಸೆನೇರಿಯ ಹಸಗವಾಡಿಯ ಭಾಗದ ನಾಡು ಹೊಳೆಯ ಹೊಂಸೂರ! | ಕರಿಯದೆ (ಗೀರಿ. ೪೪-೬). (ಆಸ್ಕ್‌ ಎ ಮೈ) 
ಪೌಡರು (ಎಳ. ೪11, ಕರರ. ೩೧-೧೬ ॥ 1683), (ಅನೆ, * 2೬೦೪) 119, ಅಧ್ವೀಶ್ಷಿಕೆ (ನಾ). ತರ್ಕವಿದ್ಯೆ ; ನ್ಯಾಯಶಾಸ್ತ್ರ: ಅಶ್ವೀಕ್ರಿಕಿಯೆಂದೂ 
ಅನೆಸತ್ರೆ (ನಾ). ಒಂದು ಗಿಡೆ (ಕೈದಿ. ೨೪-೫೪೬). | ನ್ಯಾಯಕಾಸ್ತ್ರಕ್ಕೆ ಪ್ರಸಿದ್ಧಿ ಇರುವುದು (ಹಂದಣ, ೧೧೧). 
(ಅತ 3 ಸತ್ತ) || (so. ಆತ್ಮೀಕ) 


ಆನೆಸವಾರಿ (ನಾ). ೧. ಆನೆಯನ್ನು ಹತ್ತಿಳೆಂಂಡು ಹೋಗುವುದು. 
೨. ಒಂದು ಬಗೆಯ ಆಟಿ: ಅನೆಸವಾರಿ ಶಾಕೆಹುಳ್‌ -ಇತ್ಕಾರಿ 
ಆಲಧ್ರ ರೀತಿಯಲ್ಲಿ ಅಡಿಸುತ್ತಾ (ಮುಶಿಮಾ. ೧ಟಾ). (ಅನೆ * ಸಬಾರಿ] 

ಅನೆಸಾಲಿ (ನಾ). ಆನೆಗಳನ್ನು ಕಟ್ಟುವ ಸ್ಥಳ; ಗಜಶಾಲೆ: ಸೊರ 
ವಚ್‌ದರಮನೆಯಂ ಬಳಸಿದಾನೆಹಾಲೆಗಳೆಸೆಗುಂ (ರುಲ್ಲಿಢ ೨-೬೫). 


!ಆಶೆ, "ಆಆ್‌' ನರಾ. 

[ಅಶ (ನಾ). ನೀರು; ಲ. (೫) 

[18 ಅಪಕ್ಸ (ಗು). ೧. ಅರ್ಧಪಕ್ವವಾರ, ಬೆಂದ, ಬಲಿತ. (ನಾ). 
| ತಿ. ಸ್ವಲ್ಪಮಾತ್ರ ಹುರಿದ ಧಾನ್ಯ. ೩. ದೋಸೆ; ಕೊಟ್ಟ. (ಸಂ.) 

| ಆಪೆಗಾವಾರಿ (ನಾ). ನದಿಯ ನೀರು: ಅಂಬೋಧಿ ತೀರ್ಥಾಸಣಾವಾರಿ 

| ನಿರಾಜಚ್ಚಂದ್ರಳಾಂತೋಪಲ ಕೆಲಶಟುಂ (ಳಾಡಂವಾ- ೫೦೦). 


| 
(ಅನೆ, * ಸಾಲೈ) | 

ಅನೆಸುಂಡೆಗಿಡ (ನಾ). ಒಂದು ಬಗೆಯ ದೊಡ್ಡ ಸುಂಡೆ | (#6. (ಅರಣ * ಜಾಂ)) 
|೫| ಅಪಗಾಸ್ನಾನ (ನಾ). ನದಿಯಲ್ಲಿ ಮಾಡುವ ಸ್ನಾನ: ಅ ಪರರು 
ಪ್ರಯಷ ಲಕ್ಷ್ಮಣ ಸೀತೆ ಸಹಿತ ಬಳಿಳಾಪಗಾಸ್ನಾನದುಂ ರೆಟಿಸಿ ಸಂಧ್ಯಾ 

| ಕೃತ್ಯಗಳ ಮೂಡಿ (ರೇಳಾಣ. ೬-೧). 

(ಜೆಂ. (ಅಪಗಾ * ಸ್ನಾನ) 

| ಅಪಗೆ (ನಾ). ನದಿ; ಹೊಳೆ: ಕುಳಳರವಾಪಗೆಗಳ್‌ ಮಹಿಮೆಯಿಂದೆ 


(ಮಡಗಿ. ೩೦-೧೪೪೨). [ಅಸೆ * ಸುಂಡೆ * ಗಿಡ (ಆ ಗಿಡು)) 
ಅನೆಸೂಜಚಿ (ನಾ). ದೊಡ್ಡ ಸೂಜಿ; ದಬ್ಬಳೆ (ಸ್ಕಾತಲ್‌). 
(ಅಸಿ * ಸೂಕ) 
ಅನೆಸೆಟ್ಟಿ (ನಾ). ಒದ್ಬಾತನ ಹೆಸರು; ಬಪದಾಸಿಯ ಅಸೆಸೆಟ್ಟೀಟ್ಟ]ಿಯ 
ಅಳಿಯ ಬಸಪ್ರಳುಮಾರೆ (ಎಳ. ೪1, ಸೊರಬ. ೫೧-೨೩; 0). 


(ಅನ 6 ಕ) ಚ) ಪರರಾಜರ್ಕುಂ (ಹದರ. ೧3೪), ಒಗುಮಿಗೆಯೆ ಸೊಗದಗೆಯ 
ಆನೆಸೊಗಟಿ (ನಾ). ಒಂದು ಗಿಡ (ಮೃಗ. ೧೯-೩೩೬). 1 ಹಾಜಗೆಯ ತಾಳ್ಲಿದನೊಸಗೆಯ (ಉದ್ಭವ. ೩-೪). "ಅಮರಾಪಗೆ', 

(೪ನೆ * ಸೊಗಟ) "ರೇವಾಪಗೆ', "ಸುರಾವಗೆ' ನರಾ, (ನಂ. ೪೭೧) 
ಅನೆಸೊಳ್ಳೆ (ನಾ). ರೊಡ್ಡ ಸೊಳ್ಳೆ (4). (ಅನಿ, * ಸೊಳ್ಳೆ) ಆಪಡಿ (ನಾ). ಆ ರೀತಿ; ಹಾಗೆ: ಆ ಧ್ರರದುತ್ತರಧಾಗದೊಳಾಪಡಿಯೆನೆ 


ಅನೆಹಲ್ಲು (ನಾ). ಆನೆಯ ಹಲ್ಲು; ದಂಶ. ಶೆಗಳ್ನೆಯೆಳೆಹಯೆಂಬುದು. ಲಕ್ಷ್ಮೀಪಂದ್ರಿ[ ದೃ]ತನಗಸ್ತೇಕನುಮೂಪತಿ 


(ಅತ * ಹಲ್ಲು (ಆ ನಲ್‌). ! ತಮಿ. ಆನ್ಕೈಪಲ್‌ ; ತೆಳು. »| ದೇವಾಧಿ[ದೇದ]ಕಿಸಿದಿದ್ಬಡೇಬಿಂ (ಸೌಇಇ. 2%-1, ೨೬೪-೬೩೦ | 1134). 
ಏನುಗರಲ್ಲು] | (ಆ ಅಪ್ಪ) 

ಆನೆಯಣಿಸೆ (ನಾ). ಒಂದು ಜಾತಿಯ ದೊಡ್ಡ ಹುಣಿಸೆ (ಮೃ೦೧ | | ಅಪಣ (ನಾ). ಅಂಗಡಿ ; ಪೇಟೆ: *ಪಣ್ಮಂ, ವಿಕ್ರಯಶಾಲಾ, ಅಪರ, 

೩-೬೬). [ಅನನ ಹುಣಿಸೆ (ವ ಪ್ರಣಿಸೆ)) ವಿವಣ॥ -ಈ ೪ ಆಂಗಡಿ (ಷಲಾಯು. ೫೦-೧೪೧) ; ಧನದ ಭದನೆ 

ಆನೆಹುಲ್ಲು (ನಾ). ಒಂದು ಡಾತಿಯೆ ದೊಡ್ಡ ಹುಲ್ಲು: ಗಿನಿಹುಬ್ಲು, ಮೆಫಿಪ ಹಂಯ ಬಡ್ಡೆಉಾನಣಂಗಳಿಂ (ಶಂಸಲಾ. ೧-೫೪ 0) ; ಬಿಡುವಿಬ್ಬದೀ 


ಅಸೆಯಲ್ಲು ದೊದಲಾಯದನ್ನು ಕೃಷಿಕನು ಇತರ ಬೆಳೆ ಬೆಳೆಯುವಂಕೆ| ೩] ಹೇನಿತಾಪಣದ ಸರಳೆಣಿಸೆ ಕಡೆಯೇನು (ಮೂಳುಳ. ೫೯೪). (ಶೊಂ.) 

ಬೆಳೆಯಬೇಕು (ಬಾಲಪ್ರ. 1, ೬೬೬). [ಅಕ್ಕೆ * ಹುಬ್ಬು (ಆ ಫುಲ್‌) | ಅಪಣಿಳ (ಗು). ೧. ಅಂಗಡಿಯಲ್ಲಿನ ; ವ್ಯಾಪಾರಕ್ಕೆ ಸಂಬಂಧಿಸಿದೆ. 
ಅನೆಹೆಚ್ಚೆ (ನಾ). ೧. ಆನೆಯ ಪಾದ. ೨. ಆನೆಯು ಹೆಜ್ಜೆಹಾಕುವ (ನಾ). ೨. ವರ್ತಕ; ವ್ಯಾಪಾರಿ. (೫) 

ಕ್ರಮದಲ್ಲಿ ಹಾಕುವ ಹೆಜ್ಜೆ: ಅನೆತೆಕ್ಕೆಯನಿಟ್ಟು ಹೊಸಕಿಜೆಯ) | ಆಪತು "ಅಪತ್ತು ನೋ. 


ಹೊರಳಿಸುತ ಪಾರಸಿಕ ಜನರಲ್‌ (ಅಳಿ ೧೯-೯). ಅಪಕ್ಕಾಲ (ನಾ). ತೊಂದರೆಯ ಕಾಲ; ಕಷ್ಟದ ವೇಳೆ: ಭಯಂಕರ 
(೪ನ, * ಹೆಜ್ಜೆ (ವ ಪಕ್ಜ)) | ದಾದ ಆನತ್ಯಾಲದಲ್ಲಹಿ ಧೃತಿಯಿಂದ ಪಾಲಿಸಬೇಕಾದ ಸದುಟಕ್ತಕೆಯನ್ನು 

ಅನೇಕಾಲಹರಳೆ (ನಾ). ಒಂದು ಬಗೆಯ ಹರಕೆ; ಆನೆಯ ಕಾಲಿಗೆ ಎಮ್ಮಾ ನರು ಗೀತೆಯ ಮೂಲಕ ಕಿಳಿಸಿದೆರು (ಬಳ್ಳಾರ. ೧೨೪ ಹೀ); 
ಕಟ್ಟಿಸಿಕೊಂಡು ಎಳೆಸಿಕೊಳ್ಳುತ್ತೇನೆಂದು ಮಾಡಿಕೊಳ್ಳುವ ಅವಶ್ಯಾಲಕ್ಕೆ ಆದವನೇ ನೆಂಟ (ಗಾರ). (ಸೆ. (ಆಪದ್‌ * ಳಾಲ್ಯ)] 
ಹರಕೆ: ಕನ್ನಡೆ ರದುಚೆಯರು ಧಾರಾಳವಾಗಿ ಅನುಸರಿಸಿದ ೩೧.) | ಆಪತ್ತಿ (ನಾ). ೧. ಬರುವುದು; ಉಂಟಾಗುವುದು; ಪ್ರಾಶ್ರಿ. 
ಸಹಗಮನ, ಇತೇಳಾಲ ಹರಳೆ, ಚೋಖಾರೆ ಮುಂತಾದ ಳಕೋರದಾದ ತಿ. ಕಷ್ಟ; ಆಪತ್ತು. ೩. ಸಂಕೋಡ: ನಮ್ಮೊಂದಿಗೆ ಕುಳಿತುಳೊಳ್ಳಲು 


ಪಡ್ಕತಿಗಳು ಅದರ ವೀರಜೀವನೆದ ಉತ್ತಲತೆಯನ್ನು ಬೀರುತ್ತವೆ 
(ಕಮೀಟಿ. 3೯). [ಅನ್ನೆ * ಕಾಲ್ಕು (ಆ ಕಾಲ್‌) * ಹರಳೆ (ವ ಪರಕೈ)) 


| ಇಷ್ಟು ಅಪತ್ರಿಯೆ? ಮಡಿ ಮೈಲಿಗೆಯ ವಿಷಯಪಬ್ಬನತ್ಟೈ (ಶ್ರೇರುಕ್ರ. 
°°). (ಸಜ) 


ಆಪತ್ತಿಗೆ ೬೩೦ ಅಸಾತ 


ಆಪತ್ತಿಗೆ (ನಾ). ಕಷ್ಟದ ಸಮಯಕ್ಕೆ ಆದವನು: ದದನಜ ವಾರ್ಥ| | ಅಪದ್ಬಾರ್ತೆ (ನಾ). ಆಪತ್ತಿನ ಸುದ್ದಿ, ಸಮಾಚಾರ: ನಿಮಗೆ 
ರುಬ್ಬಟಿಯ ನಿಲಿಸುವಾಪಶ್ಚಿಗರು ನಮಗಿಟ್ಲ (ಕುಎಸ್ಯದ್ರೋ. 9-೬); I ಸಂಭವಿಸಿದಾನದ್ದಾರ್ತೆಯನ್ನು ನಿನ್ನ ಬಂಧುಜಾಲಳ್ಯೆ ತಿಳಿಯಪಡಿಸುವುದು 
ನಿನ್ನಂತೆ ಕೇವಲಾಜತ್ತಿಗರು ಯಿನ್ನಾವ ಲೋಕದೊಳಗಿಹರು (ಸರಮೋ.| | ನಿಮಗೆ ವಿಧಿಯಲ್ಲದೇನಮ್ಮೂ? (ಲಕ್ಷ್ಮೀಶ್ರ. ೧೧೦). 
೨೭-೩೩), [ಅಪತ್ತು * -ಇಗ) i] (ಸಂ. ಆಜದ್ದಾರ್ಶಾ (ಆನವ್‌ * ವಾತಾಗ)) 

ಅಪತ್ತು, ಅವತು (ನಾ). ಕಷ್ಟ; ಅಪಾಯ; ತೊಂದರೆ; ದಾಥೆ : | 1! ಅಪದ್ವಿಸೀತ (ಗು). ಆವತ್ತಿನ ಕಾಲದಲ್ಲಿ ಮಾತ್ರ ವಿನಯವನ್ನು 
ಅನಳ್ಟಯೋದಿಯೊಳಗತ್ಕಾ ಪತ್ತಿಂಮೆಳ್ಳಿ ಮುಚು (ಪಂಪಭಾ. ಅರು | ತೋರಿಸುವ: ಅನದ್ಧಿನೀತನಂ ಭೃತಕೋಪನಗಷ್ಟಾನಿಯಂ ಕೃಶಥೃನ 
ಅಂಜಿ ಕೆಲನದನು ಮಾಡುತಿಪ್ಪ ವನಿಶೆಗಾದಾಪಶ್ತನಾಳಿಸದೆ . .. ಕೆಟ್ಟು, ನೆಂದುಂ... ಅಶೇಷ ದೋಷಾವಿಳನಂ (ಪಂಚೆತಂ. ೯೫-೧೪), 
ದಿಟ್ಟಿಸುವರದನೇನೆಂಬೆನು (ಸಡಕಾ. ೧೨-೧೧) ; ಅಫತ್ತು ಸುಖವು ಸರಿ, | (ಸಂ, (ಅನದ್‌ - ವಿನೀಶ)) 
ಯೆಂದು ಪೋಗೆ ಪಾಪದೆಲ್ಲಿಹುದು (ಸರ್ವಜ್ಞ. ೨೩೪). ಅಪೆತು: | ' ಆಪನ (ನಾ). ೧. ಪ್ರಾಶ್ತಿ; ಹೊಂದುವಿಕೆ. ೨. ಮುಟ್ಟುವುದು; 
ವಿಗಾಪತಿಗುಳ್ಳಡಡೆ ದೈವ (ಬಕ. ೯-೯); ಅನತಿಗೆ ಬಂದೊದಗಿದ್ದೆ |19! ಸೇರುವುದು. 4. ಮೆಣಸು. ([ಜಂ.) 
ತಂಡೈ ಪಣವ (ಬರತ. ೨೩-೩೨). (ಸಂ. ಅಪ್‌) | |ಅಸನ್ನ (ಗು). ೧. ಆಪತ್ತಿಗೆ ಗುರಿಯಾದ: ಶ್ರೀಪಾದಕಲ್ಪನಾದಹಮಾ 

ಆಪತ್ತುವಡು (ಕ್ರಿ). ಕಷ್ಟಪಡು; ಪ್ರಯಾಸನಡು; ಕೊನೆ | ಪನ್ನಾಶ್ರಿತಸುಖಪ್ರದಂ,, .. ಎನೆ (ಗರಿ, ೧೦-೧) ಅನನ್ನೆ ರಾದ ಜ್ಞಾತಿ 


ತೆಗೆದುಕೊ : ಕುತ್ಸಿತನಪ್ಪೀ ೧ನಗೊತಾಪಕ್ತುಜಟ್ಟೊಡಂ ದುಃಖರೆ ಗಳಿಂ ನಂಟಿರುಂ ನೇಹಿಗರುಂ ಡನ್ನಾಗಿ ಪರಿಖಾಲನೆಗೆಯ್ಟು (ಭಾರತಾ. 

ಕೈನಾರ್ಗುಮಲ್ಲದೆ ರಕ್ಕಂ ಕೈಸಾರಲಉಿಯದು (ಧಮಾಗಮ್ಮು. ೬-೧೨೮) ; | ೬೬-೪೧೧). 3. ಪಡೆದ; ಹೊಂದಿದ: ಆಕೆಯ ಕೆಳದಿ ಕಂಡು ವಿಸ್ಮಯಾ 

ಇಂತೇಉಾದತ್ತುವಟ್ಟಿ ಯೆನೆ ಎನಗೊಂಡೆಯ್ತಂಟು ಅದರ್ಕೆಣೆಯಂ ಮಾಡಿ |1| ಪನ್ನಮಾಗಸೆಂಯಾಗಿ ( ಸುಳುಮಾ, ೧೧-೧೪ ದ); ಕನ್ನಡದ ಕೃತಿಯೆಂದನ 

ಸುದೆಗೆಂದು ಅಪತ್ತುವಟ್ಟಿಲೆಂ ಎಂಡೊಡೆರಸಂ ಕರುಡೆಹಿ (ಜೀವನಂ. ಹ್ಲ್ಞಾವನ್ನರಾಗದಿರಿ (ಶಿಳಾಗು ೧-೧-೨). (ಸಂ.) 

೧೪೨೩೧ ದ). [(ಅರಕ್ತು * ಪರು,) ಅಪನ್ನ ಸತ್ತೆ (ನಾ). ಗರ್ಭಿಣಿಯಾದ ಹೆಂಗಸು; ಬಸುರಿ: *ಆನನ್ನ 
ಅಪತ್ರ್ರಕೀಕಾರ (ನಾ). ಅಪತ್ತಿಗೆ ಸಂಹಾರ; ಕಷ್ಟವನ್ನು ನಿವಾರಿ| : ಸ್ತ. ಗುರ್ವೀ, ಅಂತರ್ಥಶ್ನೀ, ಗರ್ಭಿಣೇ- ಈ ೪ ಬಹಿಣತೆಂಡಿತಿ ಇ 


ಸುವ ಪರಿಹಾರ: ಎನುಣಾಶಶ್ಚೃತೀಕಾರದೂವುದೀಗಳೆ ಬೆಜಸಿಂ 


| | (ಪಳಾಯು- ೮೨-೩೪೪). (ಸಂ. ಆಪನ್ನಬಕ್ತ್ಯಾ (ಅವನ್ನ * ಸತ್ತ್ವ *-)] 
(ಬಂಪಛಾ, ೩-೬), [ಸೆಂ. (ಆನರ್‌ * ಪ್ರತೀಳಾರ)) "| 


ಸ ಅಸಮಿತ್ಯಳ (ಗು). ಎನಿಮಯದಿಂದ ಪಡೆದ; ನರಸ್ವಷ್ಟಖುದಲಾ 

ಅಪಶ್ಸಂನ್ಕಾಸ (ನಾ). ಆಪತಿಫ್ಯಲದಲ್ಲಿ ತೆಗೆದುಕೊಳ್ಳುವ ಸಂನ್ಯಾಸ : ; ಯುಸಿ ತೆಗೆದುಕೊಂಡ. (ಸೂ.) 
ಳವತ್ಸನ್ಮಾಸವನ್ನು ಕೊಡಿಸುವ ಕಾಲ ಏರಿಕು (ದುರುಳ. ೧೧೧). ಆಸರಾಹ್ದಿಕ (ಗು). ಅಪರಾಹ್ನದ ; ಮಧ್ಯಾಹ್ನದ ಮೇಲಿನ. [ಸಂ.) 
(ಸಂ. (ಆಪನ್‌ * ಸಂನ್ಕಾಸ)) ಅಪರಾಹ್ಹಿ ಕಕ್ರಿಯೆ (ನಾ). ಆಪರಾಹ್ಣದಲ್ಲಿ ಮಾಡಬೇಕಾದ ಕೆಲಸ, 
ಆಪತ್ಸಖ (ನಾ). ಕಷ್ಟಕಾಲದಲ್ಲಿ ಸಹಾಯಮಾಡುವ ಗೆಳೆಯ: —ಕರ್ಮ: ತತ್ತ ಮಯದೊಳ್‌ ಧಿರ್ವರ್ಶಿತಾದರಾಷ್ಟಿಕಶ್ರಿಯನಾಗಿ 


ಈತನೆ ಆನಕೃೃಖಂ (ದಸ್ತವಂ. ೩-೩೯), [ಸೆಂ (ಅಪನೀ ೨ ನಖು)) |23| ಬಂದು (ಡಂದ್ರಥು. ೮-೨೪ ವ). ([ಅಪರಾಹ್ನಿಳ ಇ ಕ್ರಿಯೆ) 
ಆಪದ (ನಾ). » ಆಪತ್ತು: ಆದ ಸುಖಸಾಧನಗಳಿಲ್ಲಿಯವು (ವಗ. | | ಆಪಸಾತು, ಅಪ್ಸಾತು (ನಾ). ೧. ಪರಸ್ಪರ. ೨. ಪರಸ್ಪರೆ ಮಾಡಿ 
nn). [ಆ ಸೆಂ. ಆಪಲ್‌) (ಕೊಳ್ಳುವ ರಾಜಿ: ಏನೊಂಡೆರಡ ಶಿರಕೋಳ ವಾವಕೆಲನಾ ಮಾಡಿದ್ದರೂ 


ಆಅಪದ್ಮನ (ನಾ). ಆಪತ್ತಿನ ಕಾಲಕ್ಕೆ ಒದಗಲೆಂದು ಕೂಡಿಡುವ ಧನ, | :  ಡೆಯರೂಡ ಅಪಸಾತಿನ್ಮಾಗ ಬಗಿಹರಿಸಿಗೊಂಡ ಬಿಡ್ರಿ (ಸಡಮ. ೧೨). 
ಹಣ : ಅಪನ್ಮನದನ್ನು ಸಂಗ್ರಹಿಸಿಡುವ ಬಯಳೆ (ಕ. 983) ; | ಆಪ್ಪಾತು: ೨. ಮುನಿಸಿಪಾಲಟಿಯೊಳಗ ೦೪ಸ್ಟ್ರೇಶನ್‌ ಇಲ್ಲದ ನಾಯೀ 
ಉಳಿಕಾಯವೇ ಆಪದ್ಭನ (ಊರಿ), (ಸೆಂ. (ಆಪಲ್‌ * ಧನ))' [| ಕಟ್ಟಿಲಿಳ್ಕೆ ಬರೋದಿಲ್ಲ ಅಸ್ಸಾಶಿಸೊಳಗ ಬಗೀಹರಿಸಿಕೊಂಡು ಬಿಡ್ರಿ 


ಅಪದ್ಭರ್ಮ (ನಾ).(ಸಾಮಾನ್ಯವಾಗಿ ನಿಷಿದ್ಧವಾದರೂ) ಟಾ (ಪ್ರೇಮತ. ೨೩). [*- ಮರಾ. ಅಪಸಾಂತ್‌) 

ದಲ್ಲಿ ಆಡರಿಸಬಹುದಾದ ಧರ್ಮ: *... ನನ್ನ ಸಲುವಾಗಿ ನೀನು | ಅಪ್ತ (ನಾ). ಬಂಧು; ನೆಂಟಿ: ಅದರ ವಳಗೆ ಅಪಸ್ತ ಆದವರ ಕಡೆ 
ಮೂಡಿದೆ ಪ್ರತಿಶ್ಞೆಯನ್ನೂ ಬಲ್ಲೆ; ಅದಕೆ ಇದನ್ನು ಅಪದ್ಮೆರ್ಮದಾಗಿ' , ಯುಂದಾ ಯೇನಾದರೂ ತಾದುಸ ಬಿಥ್ನೆ ಬಂದರೆ (ಉಾಚೇಂದ್ರ. ೯೧೩). 
ಎಣಿಸು...” ಎಂದು ವಿಧವಿಧವಾಗಿ ಕೇಳಿಕೆಪಂಡಳು:ದಚಧಾ.೭); ಧರ್ಮ! | [+ ಓಂ. ಅನಸ್‌) 

ಕಬ್ಮನನ್ನು ಸಾಮಾನ್ಯವಾದ ಅರ್ಧಕ್ಕೆ ವಿರುದ್ಧವಾದ ಅರ್ಥದಲ್ಲಿಯೂ |3| ಆಖಾಂಡು (ಗು). ೧. ನಸುಬಿಳುಪಾದ : ವನಿತಾ ಮಧುರಾಧರರಿಂರಕೆ 
ಪ್ರಯೋಗಿಸುವುದುಂಟು. ಅನಡ್ಮೈರ್ಮದೆಂಬುದೊಂದಂಫಾ ಪ್ರಯೊ!ಗದ್ರ. ! ಬಯಸಿ ಬೆಳರ್ತುಡೆನಿವ ಬೆಳ್ಳೆಲೆ ಐಡದೆಂ ನೆನೆಯಿಸಿದುದೊ ತರುಣೇಜನ 
ಅನಾಪತ್ತಿಯಲ್ಲಿ ಅಧರ್ಬುವೀ ಅದರೂ ವಿಶತ್ಯಾಲದಲ್ಲಿ ಧರ್ಮಡಿಂದು | ಫನನಿರಹಾವಾಂಡು ಗಂಡಮಂಡಳದಿರದವಂ (ರಾಜಕೇ, ೨-೧೦೩). 
ಪರಿಗಣಿಸಲ್ಪಡಬೇಕಾದುದು ಅವದ್ಯರ್ಮವು 1೪ರ್ಯರ. ೧೬). | ೨. ತುಂಬ ಬಿಳುಪಾದ: ವರುಣನುಳರಹಸ್ತೋಟ್ಛೀಕರಾರ್ರ್ರಂ 


(ಸೆಂ. (ಅಪದ್‌ * ಧರ್ಮ)) H ಪ್ರತೀಚೀರರಧಿ ವಿನುಳಫೇಸಾನಾಂಡುವಸ್ತಾರ್ರಿ. .. ತೀಡಿತ್ತಿರಡೆ.ಮುದಿಕ 
ಅಪದ್ಭಂಧು (ನಾ). ಕಷ್ಟಕಾಲಕ್ಕೆ ಒದಗುವ ಸಹಾಯಕ: | ವಿಶ್ವಂ ನಾಧಸಂ ಮಾತರಿಶ್ವಂ (ಪಂದ್ರನ. ೪-೩೨). [ಸಂ.) 
ಅಶದ್ಬಂಥುವೆಂದು ಈ ನಮ್ಮ ಪ್ರವಿಐಕ್ಮೂಸ್‌ ಏಕೆ ನಿಭುತ್ತಾನೆ?; | ಆಪಾಂಡುರ (ನಾ). ಎ ಆನಾಂಡು. [ಸಂ.] 
(ಬದ್ದ ಪ್ರ. ಶೀ. ೫೬೫1). [ಸಂ. (ಪದ್‌ * ಬಂಧು)) | |ಆಪಾಟ (ಗು). ೧. ಅಷ್ಟು. ೨. ಅಷ್ಟೊಂದು; ತುಂಬ: ಅವರಿಗೆ 
ಆಸದ್ಬಾಂಧವ (ನಾ). * ಆಪರ್ಬಂಧು: ಈ ಅಪೆದ್ಭಾಂಧನರ ಮಹಿಮೆ ಅಪಾಟಿ ದಿಗಿಲಿದೆಯಬ್ಲ (೫7 ನೀದ್‌. ೨೪೨). [(ಅ (ಆ ಅದ್ದು) * ಶಾಟ್ಕ) 
ಉುಂದ ಈಗಲೂ ಕೋಭಿಸುತ್ತಿರುವುದು (ಇರ್ಯಕೀ. ೫೫); ನಿನ್ನಂಛ | ಅಪಾತ (ನಾ). ೧. ನುಗ್ಗುವುದು; ಮೇಲೆ ಬೀಳುವುದು; ಮುತ್ತಿಗೆ. 
ಅಪಯ್ಭಾಂಧವ ಅವಳಿಗೆ ದೊರೆತಲ್ಲೇ ನನಗೆ ಪರಮಸಂತೋಷ (ಪುನರು. |4| ೨. ಕೆಳಕ್ಕೆ ಬಿಸುಡುವುದು; ಇಳಿಸುವುದು. &. ಉಂಟಾಗುವುದು; 
ಸೀತ). (ಸೆಂ. (ಆರ್‌ * ದಾಂಧದ)) ಸಂಭವ. ೪. ಮೇಲ್ನೋಟ; ಹೊರನೋಟ. [ಸಂ] 


ಆಅಪಾತತಃ ಟಂ ಆಪೊಮ್ತು 
ಅಪಾತತಃ (ಅ). ಮೇಲುನೋಟಕ್ಕೆ; ಹೊರನೋಟಕ್ಕೆ: ಇಲ್ಲಿ! | ಅಸೀನ (ಗು). ೧. ಜೊಡ್ಡದಾದ; ದಪ್ಪನಾದ. (ನಾ). ೨. ಕೆಡ್ಚಲು: 


ಪಕ್ರೋತ್ತಿಯೆಂಡರೆ ನಮಗೆ ಇಪಾಶಕ। ಕೋರುನಂಕೆ ಉುಟಲೋಕ್ತಿ| | *ಊರಧಸ್‌, ಆಪೀನಂ- ಈ 3 ಕೆಪ್ಟೆಲ್‌ ಔ (ತಾಯ, ೪೫-೧೧೬), 

ಯಜ್ಞ (ಭಾಂವಿಇ. ೬೬) ; ಆದರೆ ಆದಾತತ। ಅ ವನದ ಮಧ್ಯದಿಂದ | [ಸಂ.) 

ಹೊರಗೆ ಹೋಗುವುದು ಹೇಗೆ (ಕತಕ. ಬ). [ಸಂ.) | [ಅಪು (ನಾ). ೧. ಒಂದು ಡಾತಿಯ ಡೊಂಡುಹುಬ್ಸು: ಜಲಾಧಿಯ 
ಆಸಾಕಮಧುರ (ನಾ). ಮೆ (ಲ್ಲೋಟಿಕ್ಳಿ ಮಾತ್ರ ಮನೋಹರ] 3| ಶಂಶ್ಮಿರಿಶೀಳರೆಗಳು ಕವಿದವಿವರೂವಿಂಗದ್ರು ಮಿಗೆ ಬೆಳೆಯಿತಾಫುಗಳಾಗಿ 

ವಾದದ್ದು. [(ಅಪಾಕ* ಮಧುರ) ಮುಸಲಗಳಂಕೆ ಮೊನೆಯಾಗಿ (ತಿಮ್ಮಮೌ. ೧-೫೧) ; ಈ ಜಲ್ಲಿಯಂಕದ 
ಆಶಾತರಮಣೀಯ (ಗು). ಮೇಲುನೋಟಕ್ಕೆ ಕಮ್ಯವಾಗಿರುವ ;| ವಖ್ರುಗಳೆನಂಶರ ಸಮುದ್ರದ ಇವು (68-೪೧ರ), ಕಂಬದಮಿನು, ಐಡಿ 

ವಿಚಾರಕ್ಕೆ ಮುಂಚೆ ಚೆನ್ನಾಗಿ ತೋರುವ; ಅವಿಚಾರಿತ ಮತ್ತು ಹುಳುಯುಪ್ಟದಿಗಳು ತಳೆದೋರಿಜುದ್ರ (ಜುತೂಒ. ೧೨); ಸಮುದ್ರ 

ರಮಣೀಯ: ಲೋಕದಲ್ಲಿ ಅವಾತರಮಣೀಯವಾಡ ನಸ್ತುಗ ಕೂ; | ದಲ್ಲಿ ಬೆಳೆದ ಅಪಿಸಿಂದ ಹೊಡೆದಾಡಿ ಅನರು ಮಡಿಯಹೆತ್ತಿದರು (ಭಾಮ್ಯತ. 


ವಿಷಯಗಳೂ ಎಷ್ಟೋ ಇದೆ (ರೂಢಿ), [ಅವಾಕ * ರಮಣೀಯ] 1891 ೪೫). 3. ರಾಗಿಯ ತೆನೆಯ ಒಂದು ಎಸಳು (ದಕ. ೪. (1) 
ಅಪಾತರೂಪ (ನಾ). ಹೊರಗೆ ಕಾಣಿಸಿಕೊಳ್ಳುವ ಆಕಾರ; ಮೇಲು | [5 (ನಾ). ಬೆಣೆ. "ಆಓಡು' ಸರಾ. 
ಕೂಟ. (ಳಶಾತ * ರೂಪ) | [ದೇ 6 ತಮಿ. ಆಯ್ತು; ಮಲ. ಇಪ್ಪು; ತೆಲು. ಅಯ್ತು] 
ಆರಾದನೆ (ನಾ): ೧. ತಪ್ಪು ಕೊಂಸುವುದು ; ಅರೋಪ: ಇನ, |ಅಫ್ರ "ಅರ್ಪ? ನೋ. 5 
ಮೇಲೆ ಕೋರ್ಟಿನಲ್ಲಿ ಎಂಟು ಅವಾದನೆಗಳಿವೆ (ರೂಢ). ೨. (ಉಕ). ಅಪೂಸಿಕ (ನಾ). ೮. ಕಡ್ಡಾಯ, ದೋಸೆ ಮುಂತಾದ ತಿಂಡಿಗಳನ್ನು 
ತಜ್ಪು; ಆರೋಪ. (ಸಂ. ಅನಾರನ) 1| ಮಾಡುವವನು. ೨. ಕಜ್ಡಾಯ, ದೋಸೆ ಮೊದಲಾದ ತಿಂಡಿಗಳ 
ಆನಾದಮಸ್ತ್ರಳೆ (ಆ). ಕಾಲಿನಿಂದ ಹಿಡಿದು ತಲೆಯವರೆಗೆ; ಉಶಿ. (ಸಂ.) 
ಅಡಿಯಿಂದ ಮುಡಿಯವರೆಗೆ: ಅವಾದಮಸ್ತ ಕಾಂಕಡಯದಂಗಳಿಗೆ| | ಆಪೂರ (ಗು). ೧. ಚೆನ್ನಾಗಿ ತುಂಬಿದ: ಎೀರತ್ಕಿನಾಡಾರಧರ್ಮೂವೂರ 
ಶಮಬರೀಪಿಕದ ಮಡೆ ಬಟಿತದಾಛರಣದುಳೆದರಿಸಿ (ಹರರೋ. ೧೩-೪೬) ಸಂಗತನಾರ ಭಕ್ತಿವಿಚಾರಛಾವನೆ ನಿನಗೆ ತಾನನಿಟಾರಿಗೇಳ ಹುದು (ಬತ. 
ಸರ್ವಜ್ಞರು ಭೋಜಕುಮಾರನನ್ನು ಅನಾವದುಸ್ತ ಳವೂ ನೋಡಿ (ಕರಾಧ ೩೦೬೬). (ನಾ). ೨. ಪ್ರವಾಹೆ: ಉರ್ಪೀಚಕ್ರಮೆಟ್ಟಂ ಪ್ರಸರಾಪೂರಡೆ 
೬). (ನಂ. ಅವಾದೆದುಸ್ತಳಂ) ೫) ಕೇಂಳಿಲತ್ತು (ಕಾಡಾ. ೧೦೩). (ಜಂ) 
ಅನಾದಿತ (ಗು). ೧. ಹೊಂದಿದ; ಪಡೆದ; ಸಂಪಾದಿಸಿದ : yi ಆಪೂರಿತ (ಗು). ಆಪೂರಣ: ಟಾರುಗೌರವ ಲೈಂಗೈಳಳ್ತ್ವಾ ಪೂರಿತತ್ರಿನಿಧ 
ಕಾಲಿದಾಸ (ದಣ್ಣಾ)ಧಿವಸಾವಾದಿತ ವಿಶುಧ್ಯಯಕನುತ್ತಾಲಿಕ wa), | ಪ್ರಸಾರಾಖಾರ ಸಂಕುಷ್ಛಾಂಗ ಬಸದನಂ (ಬಸತ್ತಿ, ೩೩-೩೬). ([ಸಂ.) 
ಉಜಣಾಕ್ಯಾಧ್ಮುದಯಂ (449: ೩-೨-೬೪; 10), ೨, ತಂದು! | ಅಪೂರ್ಣತೆ (ನಾ). ತುಂಬಿರುವುದು; ಧರ್ತಿಯಾಗಿರುವುರು. 


ಕೊಂಡ. ೩. ಸ್ಥಾಪಿಸಿದ. (ನಾ). ೪. ತಪ್ಪು ಆರೋಪಿಸಲ್ಪಟ್ಟ (ಸಂ.) 
ವನು; ಅದನನ್ನು ಅವಾದಿಕಗಂತೆ ನೋಡಿದಾಗ ಅನನಲ್ಲಿ ಕೆಡಕು!» ಅಸೃಚ್ಛನ (ನಾ). ಇಷ್ಟಮಿತ್ರಾದಿಗಳನ್ನು ಉಪಡರಿಸುವಿಕೆ: 
ಭಾವನೆಗಳು ಉದ್ಭವಿಸುದ್ದದು ಸ್ವಾಭಾವಿಕ (ರಂಗರೋ. ೧೨೬). (ಸ-) | *ಅಪೃಚ್ಛನಂ...ಯೋಗಕ್ಷೇಮಂಗಳೆಂ ಕೇಳಿ ಉಪದಾರೆಗಳಿಂದ ಸನ್ಮಾನ 


ಆನಾದಿಸು (ಕ್ರಿ). ತಬ್ಬನ್ನು ಹೊರಿಸು; ಆಕೋಪಮಾಡು: ಇದನ್ನೆಟ್ಟ| ಗೊಳಿಸಿ ಶುಖನದಿಸುವಿಳೆ * (ಸ್ಮತಿ. ೦೬). [ಸಂ.) 
ಕಷ್ಟಕ್ಕೆ ಕಂಡವಳು ನೀತಿ ಎಂದು ದುಗಳನ್ನು ಮುದುಕ ಅಬಾದಿಸುತ್ತಿದ್ದ | [ಆಜಿ (ನಾ). ಟಹ್ಪಿನ ಸೌಟು; ಸಟ್ಟುಗ 
(೪ರ. ೧೨೦). [ಅದಾನ ಎ ಎಇಸ್ಕು) | (ದೇ. 1 ತಮಿ. ಇನ್ಫಿ; ಮಲ. ಅಪ್ಪ) 

ಆಸಾನ (ನಾ). ೧. ಹೆಂಡ ಕುಡಿಯುವುದು ; ಪಾನಗೋಷ್ಠಿ:] ಅಸೆಯಸೊಪ್ಪು (ನಾ). ಒಂದು ಬಗೆಯ ನೊಫ್ಪು: *ಅಭಿಕಾ 
*ಅಪಾನಂ, ಪಾನಗೋಷಹ್ಮೀ- ಈ ೨ ಕಳ್ಗುಡಿದ್ರದು” (ಹಲಾಯು. | ಅಪೆಯಸೊಫ್ಸೈ? (ಒರಿ. ಇ). (ಅಲಿ? ಸೊಪ್ಪು) 
೫೪-೧೩೩). ೨. ಮಾರಿ ಕುಡಿಯುವುದು: *ಬಾಣಾಕುಡಿದ್ದರಾಲಾನಂ | ಆಸೇತ್ಷಿಕೆ (ಗು). ೧. ಅಜೀಕ್ಷೆಯನ್ನು ಹೊಂದಿದ; ಬಯಸಿದ. 
ಮಸಗೋಹ್ಕಿಯದುಗ (ಮಂಗಳಾ ೩೬-೪). ೩. ಮದ್ಯವನ್ನು ತಿ. ನಿರೀಕ್ಷಿಸಿದ; ಇದಿರುನೋಡಿದ. (ಸಂ.) 


ಮಾರುವ ಅಂಗಡಿ. (.] ಆಪೇಶಿತ (ಗು). ಎ ಅಪೇಕ್ಷಿಕ. (೫) 

ಅಶಾಲಿ (ನಾ). ಹೇನು. (ಸ) ಟ| ಆಪೇಕ್ಷೆ (ನಾ). ಅಪೇಕ್ಷೆ: “ಡಾಧ್ರರಮೆನಲಾಪೇಶ್ವೆಯುಗ (ಭಾಂತಿ. ೬೨), 

ಆಸಾಳಿತ (ಗು). ವ್ಯಾಪ್ತವಾದ: ಅಖಿಳೇಸ್ತಿರಾಲ ಮೌಳಿಮಡ ಕಿರಣಾ, | ಕ್ರಿಯಾಪದಂ ಕರ್ಶೃ ಪದದೊಡನೆ ಕೂಡಿದುದಾಗಿ ಎಲ್ಲಿ ಏನೆಂದಾ ಬೇಸ್ತೆಯ 
ಬಾಕ (ಪಾ9- ಪಾಟಿಲ) ನಬನುಯೂಮಿ ರಂಜಿಕಡರಣಂ (ಪಂಜಳ. | ಬಯಸುವುದು ಅದು ಸಳರ್ಮಕಮಕ್ಕುಂ (ತಮರ. ೩. ೨೬೬ ದೃತ್ತಿ), 
೧-೧೪). (ಸಂ. ಇಪಾಲಿತ) | [ಹೆಂ. ಆಸೇಕ್ತಾ) 

ಆಸಿಡು (ಕ್ರಿ). ಜೆಣೆಹಾಕು ; ಸಂದುಮುಡ್ಟು (ಶ್ಯಾ*ತರ್‌). ಅಪೇಯ (ಗು). ಕುಡಿಯತಕ್ಕ; ಕುಡಿಯಲು ಯೋಗ್ಯವಾದ. (ಸ.] 


(ಅಪ್ರ ಇಡ್ಕು) |*| ಅಪೊತ್ತು "ಆಪೊಟ್ರು' ನೋ. 
ಆಸೀಡ (ನಾ). ೧. ಒತ್ತುವುದು. ೨. ತಲೆಯ ಮೇಲೆ ಧಂಸುವ; | ಆಪೊತ್ತುಂ "ಆಪೊಟ್ಟುಂ' ನೋ. 
ಆಭರಣ; ಶಿರೋಭೂಷಣಿ: *ಆಪೀಡ!, ತೇಖರ- ಈ ೨ ದಾಸಿಗಂಗಿ| | ಆಪೊದ್ತು, ಆಪತ್ತು, ಆವತ್ತು, ಆಮೊತ್ತು (ನಾ). ಆ ಸಮಯ; 
(ಆರಾಮು. ೯೧-೪೦೦), ಹಸಿಯ ವಕ್ಚ್ರಾಬ್ಬದೊಳ್‌ ಡಂದ್ರಮಂ ಆ ಕಾಲ; ಆ ದಿನ: "ಆಪೊಟಬ್ರುಂ' ಪರಾ, ಆಪೊತ್ತು: "ಅಫೊತ್ತುಂ' 
ಫೊಳ್ಳುದನಲ್ಲೇ ಕಂಡೆ ನಾಂ ಸ್ವಲ್ನದೊಳೆನುತೆ ಮನಂಗೊಂಡು ತತ್ಸೃಲ್ಲ ಪರಾ. ಆವತ್ತು : ಅವತ್ತು ನನಗೆ ತುಂಬಾ ಕೋನ ಬಂದಿತ್ತು (69). 
ಹಾದೈಕೃದೆ ಆಂದ್ರಾಹೀಡನೆಂಬೀ ದೊದಲ ಬಿಸರಣಟ್ಟಂ ಕನೂಣಂಗೆ, ಅ ಆನೊತ್ತು: ಇವೊತ್ತು ಇನ್ನೂ ಬಪಳ ಸಿಟ್ಟು ಬಂದಿತ್ತು (ಸುತಾ, ೨೧). 
(ಕಾಡ. ೪೩0). (೫) | (೪ (ಆ ಅತು) * ಫೊ್ತು) 


ಆಪೊಟ್ರುಂ ೬೩೨ 

ಆಪೊಬ್ತುಂ, ಆಪೊತ್ತುಂ (ಅ). ಯಾವಾಗಲೂ; ಎಲ್ಲಾ ಕಾಲ; | 
ದಲ್ಲಿಯೂ ; ಸದಾ: ತನ್ನ ಪೊಟಲ ಗೋಪುರದ್ವಾರದೊಳ್‌ ಡತುರ್ನಿಂ 
ಶಶಿ ತೀರ್ಥಂಕರರನಾವೊಲ್ಬುಂ ಸ್ಮರಿಸಲೆಂದು (ಟಾವುಂಭು ೬೬-೧೯) ; 
ಆಭೊಟ್ಟುಂ ಕೋಕಿಲಂಗಳುಲಿಗುಂ ಬನಮೊಳ್‌ (ಕ ಎಡ. 1, ೫೧); 
ಆಫೊತ್ತುಂ: ಆಪೊಕ್ತುಂ ಮಡೆದೀನಳಳಾಭೋದ್ಯಷ್ಟ್ಯೋತಿಗಳ್‌ ದಿಶಾ 
ಮಂಡಲದಂ ವ್ಯಾಸಿಸುತಿರೆ (ಆದಿದು. ೫-9೦) ; ಕಿವಿ ಮೂಗನರಿದು 
ಬಡಿದುಂ ಬಿಡದಾಥೊತ್ತುಂ ಟಿತ್ತಕ್ಲೇಕಂಗೊಳ್ಳ (ಸದುಪ. ೫-೧೧); 
ಸಂವೃದ್ಧಿಯನೆೊಲ್ಮಾಫೊತ್ತುಂ ಮಾಡುವ (ಕೊಲ್ಲಾಕಾ. ೯-೧೪ ; 1142), 

[ಕೊಡ್ತು * -ಉಂಲ್ಯ) 

ಆಫೋಕ್ಲೀಬ (ನಾ). (ಜ್ಯೋತಿಷ) ಲಗ್ನದಿಂದ ಮೂರು, ಆರು, [te 
ಒಂಬತ್ತು ಮತ್ತು ಹನ್ನೆರಡನೆಯ ಸ್ಥಾನಗಳು: ಫಣ ಪರಮದಣ | 
ಪರಮದಾಪೋಕ್ಲಿ «ಬಂ (ಜಾತ ತಿ. ೧-೩೬); ಸೌಮ್ಮೇತರರಾಷೋಕ್ಲೀಟ| 1 i 
ದೊಳಕೆ ಥರಚೇಕ್ವ ರನಕ್ಕುಮಾ ವಿಲಗ್ಗ ಪ್ರಭದಂ (ಹಾತತ4. ೧೨-೧೦); 
(4. ೧೨, ೪, ೬) ಈ ನಾಲ್ಕು ಸ್ಮಾನಗಳಿಗೆ ಆಫೋತ್ಸೀಬವೆಂದು ಸಂಕ್ಲೆ 
(ಕಾಕತಿ, na Ud). 1 ನೀಳ. ಅನೊ್ಲಿರು] 

ಆಪೋಕನ (ನಾ).ಊಟಕ್ಕೆ ಮೊದಲೂ ಊಟದ ನಂತರವೂ ಮಂತ್ರ 
ಪೂರ್ವಕವಾಗಿ ಅಂಗೈಯ ನೀರನ್ನು ಹೀರುವುದು ; ಹಾಗೆ ಹೀರುವ 
ನೀರು: ಕಡಲಾಧೋಕನನೂದುದಾ ಮುನಗೆನಲ್ಮೇನೆಂಬೆನಾಶ್ಚರ್ಮಮಂ | 
(ಕಂದಾ. ೧೦೩) ; ಅಗಸ್ತ್ಯ ತನುಮುನಿ ಮುನಿದಾಪೋಶನಂಗೊಂಡೊ | 
ಡೆತ್ತೆಂ ಪುಡಿಬಿಟ್ಟತ್ತು. .. ಎಂದಗಟ್‌ ದಾರ್ಧಿಯಂ ಕೀಬ್ಬಡಿಕುಂ (ಜಗದಿ. | 20 
೨-೧೪). 4 

ಅಫೋಕನ ಹಾಕು - ೧, ಆಪೋಶನಕ್ಕೆ ಅವಶ್ಯವಾದ ನೀರನ್ನು 

ಅಂಗೈಗೆ ಉದ್ಧರಣೆಯಿಂದ ಹಾಕು: ಯಜಮಾನನು ಅಫೋರನ 
ಜಾಕಿ ಕೃಷ್ಮಾರ್ಪಣವೆಂದನು (ಕಥವಿ. ೧೮೫). ೨. ಭೋಜನಕ್ಕೆ 
ಹಾಕು: ನಾಲ್ಕು ಜನಕ್ಕೆ ಆಪೋಶನ ಹಾಳು (೮9). ([ಸಂ.) 

ಆಶೋಶಿಸು (ಕ್ರಿ). ಆವೋಶನಮಾಡು, ತೆಗೆದುಕೊ: ಜೀವ 
ಮೇಟುಕ್ತಿಟ್‌ಯುತ್ತಿಕೆ ನೀರೊಳಿರಿಸಿ ಶೇವತ್ರಾದ್ಧಕ್ಳುಲ?ದಿರ್ದೇ ಮುಜನಂ 
ಗಳ್‌ ಕಟಾಯುಂಡಾಫೋಶಿದಲ್ಲಿ ನೆನೆದುದು ತನ್ನಂ (ಯಕೋಟ. ೩-೪೯). 

[ಆವೋರನ * -ಇಸ್ಫು) 

ಅಪೋಷಣ (ನಾ). - ಆಪೋಶನ: ಅನ್ನ ಉಂಡಾಯಿತೋ ಇಬ್ಬರೋ | 36 

ಅವರೆಲ್ಲ ಅಫೋಷಣ ತಕ್ಕೊಂಡು ಎದ್ದರು (ಸ್ಮೃ ಟಿ. ೨೨೮). 
(ಸಂ. ಅಶೋಕನ) 

ಆಪೋಸ (ನಾ). (ಗೋವಾದೇಶದೆ) ಮಾವಿನಲ್ಲಿ ಒಂದು ಜಾತಿ: 
ಅವುಗಳಲ್ಲಿ, .. ಅಪೋಸ, ಮೂಲದೇಸ, ಫರ್ನಾದಿ ಎಂಟ ತರಗಳುಂಟು 
(ಮಟ ೨-೬೨). (4 ಮರು. ಅಪೂಸ್‌, ಅನೋಸ್‌) 39 

ಆಪ್ತೆ (ಗು). ೧. ಹೊಂದಿದ ; ಪಡೆದ. ೨. ಸರಿಯಾದ; ಯೋಗ್ಯ 
ವಾದ. ೩. ನಂಬಿದ; ನಂಬಿಕೆಗೆ ಯೋಗ್ಯವಾದ. ೪, ಸಂಬಂಧಿ 
ಸಿದ. (ನಾ). ೫. ನಂಬಿಕೆಗೆ. ಅರ್ಹನಾದನನು: ಹಲಗೆಳಾಜರ 
ನಾಪ್ತರಂ ದೇವಲಕರೆಂ ಪೂವಡಿಗರಂ ಬಾಗಿಲವರಂ (ಬನಪು. ೧೬-೧೬). 
ಓ. ಅತ್ಮೀಯ; ನಿಕಟವರ್ತಿ: ಸಾಮಾನ್ಯ ಪರಿಸ್ಥಿತಿಯಲ್ಲಿ ನೀನು [40 
ಮಲಗುತ್ತಲೇ ನಿದ್ದೆಮೂಡಿಬಿಡುತ್ತಿ, ಆಗ ಥಿನಗೊಂದು ದುರ್ಭಟನೆ 
ಅಥವಾ ಆಪ್ತರ ಮರಣ ಇತ್ಮಾದಿಗಳೇನಾದರೂ ಳೇಳಿಬಂದರೆ ಆಗ ನಿನ್ನ 
ಅವಸ್ಥೆ ಯೇನು (ಜೀವಾಕ್ಕ. ೧೬೨). ೭. [ಜೈನ] ಅಷ್ಟಾದಕ ದೋಷ 
ರಹಿತನಾದವನು: ದೋಸವಿರಹಿತನಾಸ್ತಂ... ಕ್ರಮದಾಶ್ರನೆ ಶೇಟ್ಮು 
ಜಾಗಮಂ (ಅದಿಪು. ೫-9೫); ದೋ ಸೇ ತರನಾಪ್ತಂ (ಕಾಂತಿಪು.[ 
೩-೪); ಉದ್ಭಾತದೋಷಪ್ರಕರರಹಿತನೆನಿಪನುಪ್ತಂ (ಸುಳುಮೂ. ೫-೩೯). 


165 


33 


ಆಸ್ತಾಳೋಚನೆ 


ಈ. [ವೀಶ್ಛೆ] ಗುರುಸೇವೆಯ ಲಕ್ಷಣಗಳಲ್ಲಿ ಒಂದು; ಗುರುವಃ 
ಅನುಕೂಲವಾಗಿರುವ ವೃತ್ತಿ: ಸಾಧನಸಂಸನ್ನೆನಾದಧಿಳಾರಿಯುವೂಕ್ಕ 
ಸದ್ಗುರುಸೇವೆಯಾಡೊಡೆ ಅಪ್ತ ಅಂಗ ಸ್ಥಾನ ಸದ್ಭಾವನೆಂದು ನಾಲ್ಕ 
ತೆಜನಾಗಿಹುದು ಗುರುವಿಗೆ ಅನುಕೂಲದೃತ್ತಿಯೇ ಅಪ್ಪವೆನಿಶುವುರು 
(ade. a). [ಸಂ.) 
ಅಪ್ತಚರ (ನಾ). ನಂಬಕೆಗೆ ಯೋಗ್ಯನಾದ ಸೇವಕ: ಉಳಜು 
ಬಲಂಗಳು ಮಲ್ಲಾದುಲ್ಲಿಯಾಗಿ ಕಾದುವಾಗಳ್‌ ಶಸ್ಷಕನೆಂದಾಪ್ತ ಚರನಲ್ಲಿ 
ತಬ್ಗಣಿಸಿ (ಸುಳುಮು. ೬-೬ ವ). [ಅಪ್ರ * ಚರ) 
ಆಪ್ರತ್ಪ (ನಾ). ಸ್ನೇಹ; ಬಂಧುತ್ವ: ಒಳಗಿನ ಆಪ್ರತ್ತ ಹಿರಿಯರ: 
ಉತ್ಪನ್ನೆಗಳೆ ಸಲುನಾಗಿ ಮಗಳಿಗೆ ಸರಿಯೆನಿಸದ ಬರನೆಂಬುದು ಓರಿಯ$ 
ಲಕ! 4 ಕೂಡ ಬರಲಿಬ್ಬ (ಪ್ರಣನ. ೩). [೫] * 
ಆಪ್ರ ದವಾಕ್ಮಿಲ್‌ (ನಾ). ಒಂದು ಊರಿನ ಹೆಸರು (?): ಏತ; 
ಹೋ ಭ್ರಲಿ ಕಬ್ಬಡಿ ಅಪ್ಪದವಾಕ್ಯಿಲುಳ್‌ ಸೆಗುಣ್ಣಗೊಳ್‌ ಎಕ್‌ರು. 
(ಮೈಳರಿ. ೧೯೧೪, ೧೧-೨ ; ಕನಯ ಕಶ. [1) 
ಅಪ್ರಬಂಧು (ನಾ). ಹತ್ತಿರದ ಸಂಬಂಧಿ: ಆಶ್ರಬಂಧುಗಳಿಟ್ಲರೆಂದೊತೆ 
ಸಕಲ ಮೂಹೇಶ್ವರಡುಯೆನಗುಂಟು (ಟಸವು. ೪೦-೧೪); ಮತ್ತಿಟ್ಟಂ! 
ಬೇಳೆಗೆ ಎನಗಿಟ್ಟದಾದರು ಪರಟಾಪ್ರಬಂಧುವಾದವರು (ಇಂ! 
೪೧-೯3). [ಅಪ್ತ * ಬಂಧು) 
ಆಪ್ರವರ್ತಿ (ನಾ). ಹಿತಚಿಂತಕನಾಗಿ ನಡೆದುಕೊಳ್ಳುವವನು;. 
'ಆತ್ಮ್ರೀಯನಾದವನು : ಉಜರೊಳಂ . . . ಕ್ರಥ್ರಾಡೆರ್ತವೃದಿಂ ನಮ! 
ಮುಮುನಾದ್ರ ವರ್ತಿ ಯುಮುಣಿಸೆವಡುವರ್ಲರ್‌ (ಕಾಂಡ. ೨-೬೫ ಬ್ರ. | 
(ಸಂ. ಅಪ್ತದರ್ತಿನ್‌) 
ಆಪ್ತವಾಕ್ಕೆ (ನಾ). ಆಪ್ತರು ಹೇಳಿದ ಮಾತು; ಗುರುವಚನ;| 
ನೇದ, ಜ್ರ ಮೊದಲಾದವು: ಇದನ್ನು ನಿಣ ಯಮಾಡೆಬೇಕಾರಕಿ 
ಆಪ್ತರ ವಾಕ್ಯ ಕೀಳು. ಇದಕ್ಕೆ ಕ್ರುತಿ, ಸ್ಮೃತಿ ರೊದಲಾದ ಪ್ರಮಾಣಗಳೇ 
ಅಪ್ತ ಪ್ರವಾಕ್ಮಗಳು (ಜಾಗರ. ೧-೧ ಟೀಳು) ; ಅಪ್ರ ಕವಾಕ್ಮಂಗೇಷ್ಟು ಸಂತೃಪ್ತ 
ನಾಗಿ (ಶ್ರೀರಾಮು, ೩೧-೪೦). (ಅಬ್ರ * ವಾಕ್ಯ) 
ಆಪ್ತವಿಕೆ (೫. ಇಆಪ್ರತ್ವ: ಅಸಪಾಖೋನೆರೆವಿರಿಸರಿದನಾವ್ರಟೆ 
ಬಯಸುವುರೆಂದ ಗಾಂಡೀವೀ (ಜಿಗಭಾ. ೪೩-೧೦). (ಅಪ್ತ -ಇಳೆ) 
ಆಪ್ತ್ಯಾಗಮ (ನಾ). ವೇದ; ಶಾಸ್ತ್ರ: ನೊಡಲಿಂ ತುದಿದರೆಮುಟತಾಪ್ತಾ 
ಗಮ ಪದಾರ್ಥ ಸೂತ್ರ ಕ್ರ ಪ್ರಜಂಡಮಂ ಮುನಿ ನುಡಿದೆಂ (ಕಾಂಕಿಫು. ೩-೬). 
[ಅಪ್ತ * ಅಗಮ] 
ಆಪ್ತಾಗಿರಿ, ಆವ್ರಾಬಗಿರಿ (ನಾ).ಉತ್ಸವಗಳಲ್ಲಿ ರಾಜರಿಗೆ ಹಿಡಿಯುವ | 
ಅಲಂಕಾರದಿಂದ ಕೂಡಿದ ಕೊಡೆ, ಛತ್ರಿ: ಪಲ್ಲಕ್ಕಿಯ ಹಿಟೆ, 
ಆಶ್ತಾಗಿರಿ ಎತ್ತಿದವಳೊ ಸಾಗುದರು (ಕವಡಿ. ೬-೧೬). ಆಪ್ತಾಬಗಿರಿ! 
(ಬ್ಯಾಸರ). 
(+ ಮರಾ. ಅಥತಾಟಗೀರ್‌, ಆಬದಾಗಿರಿ, ಅಬದಾಗೀರ್‌; 
ಓಂ. ಅಫ್ತಾರ್‌ಗಿಂ) 
ಆಪ್ತಾಬಗಿರಿ "ಆಪವ್ತಾಗಿರ' ನೋ. 
ಅಪ್ಪಾ ತ್ರಾ ಲೋಚನೆ, ಆಪ್ತಾಳೋಚನೆ (ನಾ). ಆಪ್ತರೊಂದಿಗೆ! 
ಮಾಡುವ ಅರೋಚನೆ : ಯಾರಾದರೂ ಅಸ್ತಾ ಡ್ತಿರೋಡಕೆಯನ್ನು 
ಳೇಳಬಂದರೆ ,. , ಯೋಗ್ಯವಾಗಿ ಕಂಡುಬಂದುದನ್ನು , ಜೀಳದೇಕು 
(ಮುಂಟಯಿ. ೯-೩೪). ಆಪ್ತ್ವಾಳೋಚನೆ : ಮಹಾಪ್ರಧಾನಾರೀಯ 
ನಾಸ್ತಾಳೋಡನೆಯಲಾ ಮಂತ್ರಿಗಿಂತೆಂದ (ಕೊರಂ. ೧-೨-೪). 
(ಅಪ್ರ * ಆಲೋಚನೆ) 
ಅಸ್ತಾಳೋಜಚನೆ 'ಆಸ್ತಾಲೋಚನೆ' ನೋ. 


ಅಸ್ರಿ aa ಅಫೀಮು 


ಆಸ್ತಿ (ನಾ). ಪ್ರಾಪ್ತಿ; ಪಡೆಯುವುದು: ಅಶ್ತನೆಂಡರಿ ಅಪ್ತಿಯುಳ್ಳದನು. | | ಅಸ್ಕಾಯಮಾನ (ಗು). ತೃಪ್ತಿಕರವಾದ; ಹಿಶಕರವಾದ; ಸುಖಕರ 
ದಾಳ್ಕಾರ್ಥೆ ಸಾಕ್ಟ್ರಾತ್ಯಾರೆರೇ, ಅಸ್ತಿ ದಾಳ ರ್ಥ ದನ್ನು ನೋಡದೇ ವಾದ: ಪ್ರಂಡರೀಕನ ರರೀರಮಂ ತಿಡದಂತು ತಂದು ಮತ್ತೆ €ಜದಿಂ 
ಇರುಬದನು ಅತ್ತನು (ಆರಾ. ೧೪). (Xe) | [(ದಾಮ್ಠಾಯಮಾನನವಗೆ) ... ಇರಿಸಿ (ಕಾದ 9 ಇ. ಟ್‌) ಅಬಳ 
ಅಶ್ತಿಗ (ನಾ). ಆಶ್ತ ; ಹಿತೈಷಿ: ಶೆಲದೊಡೆಯನಾಪ್ರಿ (ಜು. ಸಾಪತ್ತಿ)] | ಹೊಟ್ಟಿ ಡುರುಳ್‌ ಅನ್ನಿಸಿದರೆ ನನಗೆ ಅದೇನೋ ಅದ್ಯಾಯಮಾನ 
ಗರು ಬಗೆಡರು ಸ್ವಾಮಿಡ್ರೋಓಳೆಯ (ಕುದ್ಯಾರ್ರೋ. ೧೪-೩); ಅಚಾರ್ಯ | 31 (ಶಲ್ಯ. ೯೦). [೫ೂ.) 
ಸಳಿದೆನದಾರು ಪಮೆಗಾಜ್ಬಿಗರು (ರಾಕಾ. ನನಗಾದ) ed | ಅಸ್ಮಾಯಿಶ (ಗು). ಸುಖಗೊಂಡ; ಸಂತೋಷಗೊಂಡ; ತೃಶ್ರಿ 


ಹಂಗರೆಕೆ (ಳುವ್ಯಾಲ್ರೋ, ೧೫-೬೨), ಅವನ ಹೀಮೆಯೊಳು ಜಾದಿದ್ದಿಂತು | ಹೊಂದಿದೆ: ಹಿಕರಾಟ್ದಸ್ಪರ್ರ ಮೂತ್ರ ಶ್ಭುರಣದಿಂದಾಲ್ಕಾಯಿತಾಂಕು 
ನುಡಿದರು ವಿದರದೆಯೆಂದರಾದ್ರಿಗರು (ಭರತ. ೩೩-೬೬). | | ಕರಣನಾದನು ನೆರಡನುದ್ದತ ಬಾಪ್ಟವಾರಿಯಲಿ (ಕ ದ್ಯಾ 4. ೧೩-೧೦); 
(ಅಪ್ರ * -ಇಗ) | | ನಿನ್ನೆ ಮಾತನ್ನು ಕೇಳುತ್ತಲೆ ಕರೀರದು ಅದ್ಮಾಯಿಕದಾಗುತುದು (ಭೀಷ್ಮದ. 

ಅಪ್ಪರಸೆ (ನಾ). ಒದ್ಬಾತನ ಹೆಸರು: ಶ್ರೀ ಅದ್ವರಸೆನ್‌ ಅಜನ್ನಾ |10। ೬೭). (೫) 


(ಕಳಳ. ೩೧-೪-೧; ಸು. 4ಓಯ ಶತ), [7) | | ಅಪ್ಯಾಯಿನಿ (ನಾ). ತೃಪ್ತಳು; ಸುಖಪಡುವವಳು : ಆಂಗೂಂಗಿಹೂಗಿ 
ಅಪ್ಪಾರಯ್ಯ (ನಾ). ಒಬ್ಬಾತನ ಹೆಸರು: ಯಜುತಾಖೆ ಹ ಸಂಬಂಧಿಯಲ್ಲ ಲಿಂಗರಾವ್ಠಾಯಿಓಯಾಗಿ ಇತರೆ ಸುಬಂಗಳಂ ಬಿಟ್ಟು 

ಗೋತ್ರ ಅಪ್ಪಾರಯ್ಯ ಅಪ್ರೊಯಗಳಿಗೆ ವೃತ್ತಿ (ಎಳ. ೫, ಶ್ರೀರಓ | | ಕಳೆದು (0೦೧. ೩೪೦), ([ಸಂ.) 

೧೩೯-೪೬; 149). (1) | ಅಪ್ರಡ್ಛನ (ನಾ). ಇಷ್ಟಮಿತ್ರಾದಿಗಳನ್ನು ಉಪಡರಿಸುದಿಕೆ. 
ಅಶ್ಶ (ಗು). ಪಡೆಯಬೇಕಾದ; ಹೊಂದಬಹುದಾದ: ಮುಕ್ತಿಯು 13 ಹೊ, 

ಸಾ ಕಂಡಂತೆ ಉಜ್ಪುದ್ಯಾದಿರೂಪರೆಂದು ಹೇಳುವ ವಾದಿಗಳೂ | ಆಪ್ರಪದಂ (ಅ). ಪಾದದ ತುದಿಯವರೆಗೆ; ಹೆಜ್ಜೆಯ ಕೊನೆಯ 

ಇದ್ದಾರೆ. ಅವ್ಯಲೊದು ಹೇಳುವದರು ಈಗಲೂ ಇದ್ದಾರೆ (ಬ್ರಪ್ಮಳಾ. ೩೨ Fs ( ಸೌ 

a). (X.) ಆಪ್ರಪದೀನ (ಗು). (ಉಡುಪಿನಂಕೆ) ಪಾದದ ಜಿರಳ ತುದಿಯ 
ಆಪ್ವ್ಯ (ಗು). ೧. ೫೦ನೆ; ನೀಂಪಿಂದ ಕೂಡಿದ. (ನಾ). ೨. ಒಂದು| | ವಕಿಗೂ ಜೋಲಾಡುವ; ಕಾಲಿನ ಹೆಜ್ಜೆಯ ಶುಡಿಯವಕೆಗೂ 

ಹ ರ *ಕೊಳೆಂಜನೆ * (ಗುನು. ೨೫). (ನಂ.) 29, ತೋ el ಮ ಟು 
ಆ: ನಾ). ಜೀರ್ಣ; ಲಯ: ಉಂಡುಷೀನಾಯುತ್ತೆಂಬುದು ನಿನ್ನವ ಆಪ್ರೀಕ್ಷಣ (ನಾ). ಗಿ ನೋ — ಬೀ 

ತಿಳಿದುಸೋಡಾ ಉಂಡುಮು ಅಗಳೆ ಅಶ್ಯಯವಾಗಿತ್ತು (ಟಸರ. 30). ಬಾಲಿ ಪ್ರಶ್ತಮಂ ಪಾಳ 

(< ಸಂ. ಅನ್ಶಾಯನ) ಲೋಲ (ಬಸಪ. 14-4). [ಸಂ.) 
Wee he ಟೂ 
ಪಾಳಾಂ. ಸ್ವ [23 2 

ಪರುಷರೇದಿಯ ಸಾಧಿಸ ಡೋದರೆ ವಾರಿಪ್ರ್ಯ ಘನವಾಯಿತ್ರು (ಅರಹೂ. | ಆದಂ ಬೆನಕನ ಬಣ್ಣನಿಯೊಳು ದೇಡಲದಂ (ಗಣೇಶ. ೧೪-೬೬೨). [ಸಂ] 

೧೨೧-೪೫೩), (ಆ ನೊ ಅನ್ಮಾಯನ) | ಅಪ್ಲವನ (ನಾ). * ಆಶ್ಲವ (4). (ಶಂ.) 
ಅಪ್ಮಾಯ (ನಾ). ಸುಖ; Bp (2): ಕಾಡದ ದುಖನ ಕಾಡಿಸಿ | | ಆಪ್ಲವವ್ರತಿ (ನಾ). ಕ ಮಾಡಿ ವಿವಾಹಕ್ಕೆ ಮುಂಚಿತ 

ಉಣ್ಣದೆ ಆಮ್ಮಾಯವಯುಡೆಹಿ ದೂರಂ ವಿನೋದಿನೆ (0೪೧04. ೫೦-೪). ವಾಗಿ ಪ್ರತನ್ನಾನ ಮಾಡಿದವನು; ಸ್ನಾತಕ ದ್ರಾಹ್ಮಣ. 

[೫ಂ.) ಕ [ನಂ. ಅನ್ನವದ್ರತಿಸ್‌) 

ಆಪ್ಯಾಯನ (ಗು). ೧. ಸೌಖ್ಯವನ್ನು ಹೆಚ್ಚಿಸುವ; ಸುಖಕರವಾದ; | | ಆಸ್ಲಾವ (ನಾ).೧. ನೀರಿನಲ್ಲಿ ಮುಳುಗುವುದು; ಸ್ನಾನಮಾಡುವುದು. 

ಹಿತವಾದ; ಸ್ರೀತಿಯುಂಟುಮಾಡುವ ; ತೃಪ್ರಿನಡಿಸುವ. (ನಾ). ತಿ. ಪ್ರವಾಹ. (ಸಂ) 

ತಿ. ಸುಬ; ine ಹಿತ: ಸಂಭ ಗರು ಫುಕ್ರ| | ಆಪ್ಲಾನಿಶ (ಗು). ಸ್ನಾನಮಾಡಿಸಿದ; ಮುಳುಗಿಸಿದ: ಅಶ್ಲುವಿಕೋ 

ಸ್ಪರ್ಕನಬೂವ್ಕಾಯನ ಕೆೋಟಿಯುಗೆ ಪ್ರಳಕಿತಗಾತ್ರರುವೂನಂದ ಶಾಂತ ತಾದ್ದೆಲಮುಂ (ಕಾಳ್‌. ರ್ಜ). (ಸಂ) 

ಬಾಪ್ಪಲರಿ ಧಾರಾಪರಿಕಲಿಕ ನೇತ್ರಕುದೂಗಿ (ಪೇ ವಧಾ ಇದ); ಆಪ್ಲತೆ (ಗು).  ಆಪ್ಲಾವಿತ. (೫) 

ಜಂಗದುವಾಶ್ಯಾಯನದಾಡರಿ ಲಂಗಹಂತುಪ್ಪಿಯಹುದಯ್ಯಾ (ಬಸದ. [ಅಪ್ಪ ತಬ್ಛತಿ (ನಾ). « ಆನ್ಲವವ್ರತಿ. (ಸಂ. ಅಫ್ಮಳವ್ರಕಿನ್‌) 

೧೯೬), ಭಕ್ತಿನೈರಾಗ್ಯಗಳು ತುಂಬಿ ಹರಿಯುತ್ತಿದ್ದ ಅಕೃತಿಗಂದ ಅವರ | ಅಪ್ಸಾತು "ಅವನಾತು' ನೋ. 

ಮಪಸ್ಚಿಗೆ ಅನ್ಯಾಯನುಗುತ್ತಿತ್ತು (ಉಗಿಡೆ. ೧೬೬). [೫] la (ಅ). ಹಣೆಯವರೆಗೆ. "ಆಫಾಲಗುಲ್ಭಂ' ಪರಾ. 
ಆಸ್ಕಾಯನಂಬಡೆ (ಕ್ರಿ). ಆಪ್ಯಾಯನೆವನ್ನು ಹೊಂದು; ತೃಪ್ತಿ (ಸಂ. ಅಭಾಲಂ) 

ಸ ಕರೆಹತಿಯಲುಶಿ ಸಿನ ಕ ರಸವ | ಆಫಾಲಗುಲ್ಭಂ (ಅ). ಹಣೆಯಿಂದ ಹಿಮ್ಮಡಿಯವರೆಗೂ: ಪ್ರಕ 


ವಡಸಾಮೃತರಸಲಿನಾನ್ಮಾ ಯಸಂಬಡೆದು (ಉುವ್ಕಾಳ. ೨೩-ಆ್‌). ಹರೆಕೊಳಡಳವಾಗಿರುವ ದ್ರನ್ಮಾಗ್ನಿಯಂತಾಭಾಲಗುಲ್ಭಮಾ ನಪ್ಪಟಟ್ರಹ್ಮ 
[ಆನ್ಮಾಯನ * ಪಡೈ) ಚರ್ಯದ ದೀಧಿಕಿಯ ನೋಡ (ಗೊಲ್ಲೊಳಾ. ೪-೭); ದುಂಡಿಸಿದರೆನಿಬರೋ 
ಅನ್ಯಾಯೆನಳಾರಿ(ನಾ). ತೃಪ್ತಿವಡುವಂಥದು ; ಹಿಶಕರವಾದುದು : ಪೆಯಗಂಕವಿದರೊಳಾ ವಿಷ್ಮಂತ ಮಿನುಗೆ ಅಧಾಲಗುಳ್ಳಂ (ಅಮು ಶೆ. 
ಸಳೆಲಣಗಲಾದನಾಪ್ಯಾಮನಳಾರಿಯಪ್ಪ ಬೈಕಂನಾಯನ ಸರೋವರಕ್ಕೆ ೪೦). (X%) 
ಕಿರ್ನುಡಿಯೆ ಭೋಗಿ (ಗರಾಯು. ೩-೩೩ ದ). “| ಅಫೀಮು (ನಾ). ಅಹೀಮು (ಉಕ. ೪. 


(೫ಎ. ಅನ್ಮಾಯನಳಾರಿನ್‌) [ಆ ಅಹೀಮು, / ತುಳು. ಅಫೀಮು) 


ಅಫೀಸರು 


ಆಫೀಸರು (ನಾ). ಅಧಿಕಾರಿ: ಗ್ರಾಮದ ಅಫೀಸರುಗಳು (ನಟೀಲ| 


ಶಾನುಭೋಗರು ವಗೈರೇರು) (ಗ್ರಾಮಾಕ. ೪). («+ ಇಂ, 0೫೬) 
ಆಫ್ರಖುದ್ದು (ಗು). ಸ್ವತಃ ತಾನೇ ವಹಿಸಿಕೊಳ್ಳುವ; ತಾನೇ ವಹಿಸಿ 
ಕೊಳ್ಳುವ (ಸ್ಕಾಂಡರ್‌), [+ ಹೀ ಆಸ್‌ಖುದ್‌) 


ಅಫ್ರಾಬು (ನಾ). ಇಸ್ಪೀಟಿನ ಒಂದು ಎಲೆ; ಗಂಜೀಹಿನ ಒಂದು; 


ಎಲೆ (ದಕ.- 8). (1) 


ಅಬಂಧ (ನಾ). ೧. ಕಟ್ಟುವುದು; ಸೇರಿಸುವುದು; ಕಟ್ಟು; ಗಂಟು. ; 


೨. ಎತ್ತುಗಳನ್ನು ನೊಗಕ್ಕೆ ಅಥವಾ ನೇಗಿಲಿಗೆ ಕಟ್ಟುವ ಹಗ್ಗ : 
*ಯೋಕ್ಪ್ರಂ, 6ಶ್ಮೀ, ಆಟಂಧುಃ - ಈ ತ ಹಗ್ಗಂ? (ಷಲಾಯು. ೯೪-92೧). 
೩. ಆಭರಣ; ಒಡವೆ. (5ಂ.) 

ಅಬಂಧನ (ನಾ). ಕಟ್ಟು. (ಶಾ.) 

ಅಬಗೈೈ (ಅ). ಆ ಎಚಾರವಾಗಿ; ಅದನ್ನು ಕುರಿತು. 

[೪ (ಆ ಅದ್ದು) * ಬಸ್ಗೆ) 

ಅಬದ್ಧ (ಗು). ಕಟ್ಟಲ್ಪಟ್ಟಿ; ನಿರ್ಬಂಧಕ್ಕೆ ಸಿಕ್ಫಿದೆ: ಅವನು ಯಾವ 
ಒಂದು ಸಂಸ್ಕಾರಕ್ಕೂ ಅಬದ್ಧ ನಾಗಿ ಇದ್ದವನ (ಇಪ್ಟಳ. ೧೬೦). [ಸೂ.) 

ಆಟದ (ನಾ). ಕಟ್ಟಲ್ಪಟ್ಟಿವಳು ; ಬಂಧಿತೆ: ನಿಕ್ಮಮಂಗಳೆಯು ಶ್ರೀ 
ಕುಮಾರನ ಬಾಹುಪಂಜರದಲ್ಲಿ ಅಬದೈಯಾಗಿದ್ದುಕೊಂಡೇ ಅನಂದಾಶ್ರು 
ವನ್ನು ಸುರಿಸಿ (ಬನ್ನಬೇ. ೧೮೯). (ಸಂ. ಅಬವ್ಗಾ) 

ಆಬರು, ಅಬರು, ಅಬರೂ, ಅಬ್ರು, ಆಬ್ರು (ನಾ). ಗೌರವ; 
ಮರ್ಯಾದೆ; ಮಾನೆ: ಬಹಳ ಸರಥರಾಜ ಅಬರು,ಉಂಟಾಯಿತು 
(ಕಾಟೇ*ಪ್ರ. ೧೦೨). ಅಬರು : ಅವರೆ ಆಬರು ಹೋಗೂ ಅಟ ಬಂದೈತಿ 
(ನಡೆದಾ. 1, 3೩9). ಅಬರೂ : ಆಬರೂದಿಂದ ಬಾಳುವ ಅನ ನೀವು 
(ಪ್ರಣಸ. ೪೯). ಅಬ್ಬು: ನನ್ನ ಆಟ್ರು ಡೋತು. ಅಲ್ಲಿಂದ ಅಕೀನೂ 
ಹೋದ್ಲು (ಧನಂಜ.ಇ೩); ನಿಮ್ಮ ಮನಿತನವೆ ಅಬ್ರು ಉಳೀಶದ (ಗಂಗಾಸಾ. 
೧೧೩). ಆಟ್ರು: ನನುಗೆ ಬಹಳ ಅಟ್ರು ಉಂಟಾಯಿತು (ರಾಜೇಂದ್ರ, 
೧೪೪) ; ಅದು (ಕಿಬ್ಬತ್ತುಟೋಡಿ) ನಂಮ ಸರ್ವಾಂಗಕ್ಕೂ ಆಳವಟ್ಟಿದ್ದ 
೪ಂದಾ ಬಹಳ ಆಬ್ರು ಆಯಿಕು (ಉಾಜೇಂದ್ರ. ೧೧೯). 

[+ ಶಾರ. ಬರೂ; ಮರಾ. ಅಟ್ರು, ಅಬ್ರೂ) 

ಆಬರುಗೇಡಿ, ಅಬರೂಗೆ(ಡಿ, ಅಬ್ರೂಗೇಡಿ (ನಾ). "ಮಾನ 
ಮರ್ಯಾದೆಯಿಲ್ಲದವನು " (೮ದೂಳಾ). ಅಬರೂಗೇಡಿ: ಆ 
ಅಬರೂಗೇಡಿ. . .ಮಗನ ದೆನ್ನೆ ಹತ್ತಿ ಹಿಂಗಮೂಡಿಕೊಂಡಿರಿ (ಪ್ರಣನ. ೪೯). 
ಅಬ್ರೂಗೇಡಿ: ನನ್ನನ್ನು ಆನಡೊಳಗೆ ಅಟ್ರೂಗೇಡಿಬಾಡಿದರೆ ಅವನಿ 
ಗೇನು ಬರುವುದು? (6ಕ್ತಥ್ವ. ೧೧೬). [ಆಬರು * ಕೇಡಿ] 

ಆಬಲ್‌ "ಅವಲ್ಕ್‌' ನೋ. 

ಆಬಲು "ಅವಲ್ಮ್‌' ನೋ. 

ಆಜಾಗೇಡಿ (ನಾ). ೧. ತಿಳಿಗೇಡಿ. ೨. ಶಕ್ತಿಯಿಲ್ಲದವನು (೪). (?] 

ಆಜಾದು (ನಾ). ೧. ಅಭಿವೃದ್ಧಿ; ಉತ್ತಮಸ್ಥಿತಿ; ಸಾಗುವಳಿ: 
ಕಷ್ಟಪಟ್ಟು ಗ್ರಾಮ ಅಬಾದು ಮಾಡುತ್ತೇವೆ (ಮಜಾವಂ. 1, ೭೯); 
ಜನಿಎನುಗಳನ್ನು ಆಟಾದು ಮಾಡುನ ರೈತರಿಗೂ... ಸಾಲ ಕೊಡುದು 
ಮುಂಟು (ಗ್ರಾರೂಳ. ೧೫). ೨, ಜನವನತಿ. 

(+ ಪಾರ, ಮರಾ. ಓಂ. ಆದಾರ್‌) 

ಆಜಾಧಿಕೆ (ನಾ). [ತಶ್ತ್ವಶಾ] ಯೋಗದಿಂದ ಲಭ್ಯವಾಗುವ ಐದು 
ಬಗೆಯ ಕ್ಷುದ್ರ ಸಿದ್ಧಿಗಳಲ್ಲಿ ಒಂದು: ಕಾಲಶ್ಹ್ಯಾನಾಸಿದ್ಧಿ ಯೊಂದದು 
ಳೇಳು ಅಬಾಧಿಕವು ಯೆರಡದು ಡೇಕಿ ಟತ್ತಾಭಿಜ್ಞ ಸಿದ ನಿಸುವುದು 
ಮೂರು (ಹ್ಞಾನಹಿಂ. ೨೧-೬೬), (ಸಂ) 

ಆಜಾಧೆ (ನಾ). ನೋವು. (ಸಂ. ಆಟುಧಾ) 


ಹಾಳ 


ಆಥಾಕಿ 
| ಆಜಾಲಗೋಸಾಲ (ಅ). ಮಕ್ಕಳಿಂದ ಹಿಡಿದು. ಗೊಬ್ಬರವರೆಗೆ; 
ಎಬ; ಸಮಸ್ತ: ಕನ್ನ ಮುನ್ನಿನ ಭವದ ಬೆಸರಂ ನೆಗಚ್ತಿಯುವಮುಂ 
ಪೇಮ್ಮುದುಮಾದಾಲಗೋಪಾಲ ವೃದ್ಧ ಪ್ರಸಿದ್ಧಂ (ಊಂತಿಧು. ಅ-೧೩೭ ದ); 
ಧರ್ಮ ... ನಮ್ಮ ದೇಶದಲ್ಲಿ ಅಜಾಲಗೋನಾಲಕೆಟ್ಲರಿಗೂ ಚರಿತ 
ವಾಗಿರುದ ಶಬ್ದ (ಕಾಜ್ಯತಾ. ೧೪೨). ಓ ಇದನ್ನು ಕನ್ನಡದಲ್ಲಿ ನಾಮ 
ಪದವಾಗಿ ಬಳಸಿದೆ. (ಸಂ. ಅಬಾಲಗೋನಾರಂ) 
ಆಬಾಲವೃದ್ಧೆ (ಅ). ಮಕ್ಕಳಿಂದ ಹಿಡಿದು ಮುದುಕರವರೆಗೆ; 
ಎಲ್ಲ; ಸಮಶ್ತೆ : ಪತ್ತನ ಸಮಗ್ರಮಾದಾಲವೃದ್ಧರ್ನೆರಸಿ ಕೆಡೆಡುಡೈ 
ರೋದನ ಸಮುದ್ರಮಂ (ಶ್ರದ. ೧೦೧-೪೦). [ಸಂ. ಅಭಾಲನೃದ್ಧಂ] 
ಆಜಾಸ, ಆಬಾಸು (ನಾ). * ಆಧಾಸ (ದಕ. 4). ಆಜಾಸು (9). 
(< ಸಂ. ಅಧಾಸ] ಕ 
| ಆಜಾಸು "ಆಬಾಸ' ನೊ. 
| ಅಬುಕಾರಿ "ಆದ್ದಾರಿ' ನೋ. 
| ಆಬುತ್ತ (ನಾ). ಸೋದರಿಯ ಗಂಡ. [ಸಂ.) 
13| ಆಬೆ (ನಾ). ಆಕೆ (?): ಪಾರದ್ಮಾರದ ಮಾಡಬಂದದ ಅಜಿಯ ಗಂಡಗೆ 
ಕೂಬನೇ (ಸಗಬೊ, ೫೪), [೮ ಅಟ್ಟೆ) 
ಆಬ್ಯಾರಿ, ಅಬಕಾರಿ, ಅಬುಕಾರಿ, ಅಬ್ಯಾರಿ, ಆಬುಕಾರಿ (ನಾ). 
| ಹೆಂಡ, ಸಾರಾಯಿ ಮುಂತಾದ ಮಾದಕವಸ್ತುಗಳ ತಯೂರಿಕೆ 
| ಮತ್ತು ಮಾರಾಟದ ಮೇಲೆ ಹಾಕುವ ಸುಂಕ ತೆರಿಗೆ; 
ಎಕ್ಸ್ಟೈಸ್‌: ಆದ್ಕಾಂ ಸರಳಾರದ ಈಡಲು, ಬಗನ, ಇಣೆಳಿ, ತೆಂಗು 
ಮುಂತಾದ ಗಿಡೆಗಳಲ್ಲಿ (ಗ್ರಾರೂಳ, ೧೫೬). ಅಬಳಾರಿ: ಇದು 
ಕ್ರಿಮಿನಲ್‌ ಅಟ್ಟ ಅಬಕಾರಿ ಕೆಕ್ಕದ್ಮ (ತಡಸ. ೨೭), ಅಬುಕಾರಿ (೪). 
ಅಬ್ಯಾರಿ (ಕ್ಕಿಸ್‌ಗ. ೫೪೧). ಆಬುಳಾರಿ (9). 
(+ ಮಠಾ. ಹಿಂ. ಆದ್ಯಾರೀ) 
ಚ] ಅಬ್ಬಿಕ (ಗು). ವಾರ್ಷಿಕ. "ವರ್ಷಾಬ್ದಕ' ಸರಾ. (ಸ) 
ಆಬ್ರು "ಅಬರು' ನೋ. 
ಆಭರಣ (ನಾ). ೧. ಧರಿಸುವುದು. ೨. ಒಡಪೆ: ಚಿತ್ರಾಕ್ಲೇಷಶ್ರದಣಾ 
ಭರಣ ಧೂಷಿಕೆಯುಂ (ಉಡಂಫೂ. ೪೯); ಕೋಟೀರಾದ್ಯಾಭರಣ ಚಕ್ರ 
| ಮುಖ್ಕಾಯುಧ.. , ರಾಣಾಜಿಸಿದತ್ತು ಕೌಸ್ತುಧಂ ಖೀರುರದೊಳ್‌ 
(ಜಗದಿ, ೬-೧). (Xo) 
ಆಧರಿತ (ಗು). ಪೂರ್ಣ ತುಂಬಲ್ಬಟ್ಟ ; ತುಂಬದ; ಪೂರ್ಣವಾದ: 
ವಿದುಳತೆರೆ ಪ್ರನಾದಾಭರಿತ ಸುಧೆಯಿಂ ತಣಿಹಿದಂ ನಿಜ ಶಿಷ್ಕನಂ ನೋಡಿ 
(ಬಸವ. ೩೯-೬೩). (ಸಂ. 
ಆಧಾರ (ನಾ). (ಉಕ).ಉಪಕಾರ; ಔದಾರ್ಯ: ಇದನ್ನು ಪ್ರಕಟಿಸಲು 
ಸಮ್ಮತಿಹಿದುದಳ್ಕಾಗಿ ನಾವು ಲೇಖಕರ ಅಭಾರದನ್ನು ಮುನ್ನಿಸುವೆವು 
(ಸ್ವಪ್ನಾ, ೫) ; ಮಧುರಚಿನ್ನರೇ ಎಬ್ದರ ಆಭಾರ ಮನ್ನಿಸಿದರು (ಪ್ರಟಂಧ. 
90). [ಸಂ.] ` 
ಆಭಾರಮನ್ನಣೆ (ನಾ). (ಉಕ). ವಂದನಾರ್ಪಣೆ: ಲೇಖಕರು 
ಅನೇಕರ ಆಭಾರಮನ್ನಣೆಯ ಕಾಯವನ್ನು ಕೂಡ ಆ ಇತಿಬಾಸ 
ಹಾಗೂ ರಿದೇಡನೆಗಳ ಮೂಲಕವಾಗಿಯೇ ಮೂಡಿದ್ದಾರೆ (ಸಾಸಮು. ೩೪). 
[ಅಭಾರ * ಬುನ್ನಜಿ) 
ಆಭಾರಿ (ನಾ). ಉಪಕೃತ; ಹಣಿ: ಪೊಸಕೃತಿಗೆ ಮಹಿನೆಗಳನನು 
1. ಕೂಲಿಸಿದನೀತಗಾಭಾರಿಯಾಗಿರ್ಜೆನು (ದುತಾಂತೇ. ೧-೧೨); ನಾನು 
ಅನನಿಗೆ ತುಂದಾ ಅಭಾರಿಯಾಗಿದ್ದೇನೆ. ಆದರೆ ನಿನ್ನ ಉಪಳಾರದ ಮುಂದೆ 
ಅದನ ಉಪಳಾರದೇ ? (ನಿಷ್ಕಾಮ, 09); ಈ ಸೂಡನೆಗಾಗಿ ನಿಮಗೆ 
ಅಧಾರಿಯಿರುವೆ (ವೈದ್ಯಲಾ, ೩೧). [ನಂ, ಅಭಾರಿನ್‌) 


4 


ಆಭಾರ್ಯ 


ಆನಮುಂತಣ 


ಆಧಾರ್ಯ (ನಾ). - ಆಧರಣ ೨: ಸಳಲಸಂಪದ್ವೈಛವಾಭಾರ್ಯ! | ಆಭೀರಿ (ನಾ). ಗೊಬ್ಬರ ಹೆಂಗಸು; ಗೊಲ್ಲಿತ. (ಸಂ. ಆ) 


(ಕಾಕಾ, ದೈಕ್ವರ)ರೆ ಡೆದಸಂ ಬಿಜ್ಮಳೆರಾಯನಿಂದೆ ಪಡೆದಂ (ಬಸರ ೩-೧]. | 
(ಹೂ.) 

ಆಭಾಷಣ (ನಾ). ೧. ಮಾತನಾಡುವುದು; ಸೆಂಧಾಷಣೆ. ೨. ಕೂಗು 
ವುದು. (೫) 

ಆಭಾಸ (ನಾ). ೧. ಕಾಂತಿ; ಪ್ರಕಾರ. ೨. ಹೊರತೋರಿಕೆ; ನಿಜ 
ವಬ್ಲದ್ದು. "ವಿಕೋಧಾಭಾಸ' ಪರಾ. ೩. ಸಾದೃಶ್ಯ; ಹೋಲಿಕೆ; 
ಸಾಮ್ಯ. ೪. ಉದ್ದೇಶ; ಶಾತ್ಟ್ರರ್ಯ: ಜುಡಿಗೆಯನ್ನು ಒಮ್ಮೆ 
ನೋಡುವುದು ಅನಶ್ಯ ಎಂಬ ಆಭಾಸ ವೃಕ್ತದಾಗುತ್ತಲೆೇ (ಇಪ್ಪಳ. ೪೬೫). 
೫. ಭ್ರಾಂತಿ; ತಪ್ಪುತಿಳಿವಳಿಕೆ; ಮಿಧ್ಯಾಜ್ಞಾನ. ೬. ಭ್ರಾಂತಿಯ [1 
ವಿಷಯ; ತಪ್ಪಾಗಿ ತಿಳಿಯಲ್ಪಡುವ ವಸ್ತು : ಕಂತು ವಿಸೋದಾರ್ಥ | 
ಏಟಿಕ್ರ ಚಿತ್ರಿಕ ನಕಾಳಾಭಾನರೆಂಬಂತು (ಬಳುವ. ೪-೧೦೪) 
ಹಾಹಿಕೃದ ಎಷ್ಟೋ ಧಾಗ ಈ ಬಗೆಯ *ಅಭಾಸಾಡ ವಿಷಯದೇ ಆಗಿದೆ. 
(ಭಾಂಡ. ೯). "ಧಾವಾಧಾಸೆ', "ರೆಸಾಭಾಸೆ' ವರಾ. 

ಅಧಾಸದಾಗು * ಎಡವಟ್ಟಾಗು; ಕೆಟ್ಟುಹೋಗು. (೫) 

ಆಧಾಸಾಂಗೆ (ನಾ). (1) ; *ಶಲ್ಲೀನೌ (ರರೂ. ಕೋಕ) : ಆಡುವಂಗೆ 
ಅವಧಾನ ಅಭಾನಾಂಗದ್ದುದೆ ನೋಡು ಪಂಗೆ ಟೋಡ್ಕವಪ್ಪಂಕೆ 
(ರೋ9ರೂ. 99-4೬೨). (ಶಂ.) 

ಅಭಿಚಾರ (ಗು). ೧. ಮರುಳುಗೊಳಿಸುವ ; ಅಭಿಚಾರಕ್ಕೆ ಸಂಬಂಧಿ 
ಸಿದೆ: ಕೆರ್ಣನಕ್ತಲು ಕ್ರಶುಗಳಾದೆಸೆಯುಭಿಬಗಿರಕ್ರಕುಗಳೀದೆಸೆಯಾಗಿ | 29 
ಶಿಂಡಧ್ರ (ಕುಪ್ಮಾಳ. ೨೨-೫). (ನಾ). ೨. ಮಾಟಿ; ಮೋಡಿ: ಅಕನ 
ಪುರೋಹಿತಂ ಕನಕಷ್ಟಾಮಿಯೆಂಬಂ ಪಾಂಡವರ್ಗಾಭಿಡಾರಮಾಗಿ 61%] 
ಬೇಳ್ವಿಯ (ತೂಲಭಾ. ೨-9೨ ೮). (ಸಂ) 


13 


ಅಭಿಚಾರಳವಿದೆ (ನಾ). ಅಭಿಚಾರಕ್ಕೆ ಸಂಬಂಧಪಟ್ಟ 
ಮರುಳುಗೊಳಿಸುವ ವಿದ್ಯೆ; ಮಾಟದ ಎಡ್ಯೆ; ಮೋಡಿಯ ವಿಜ್ಯೆ : 
ಸರೆಹ್ಯ್ಯಯುಕ್ತಮಾಡಾಭಿಚಾರಳವಿದೈಯೊಕೆದು ಭೃಗುಳುಲರನ್ನಥಿಂಕೆಂದ | 
(8೪. ೬-೫೩೬-9), (ಅಭಿಡಾರಳ * ವಿಠೈ) | 

ಅಭಿಶಾಶ್ಯ (ನಾ). ಸತ್ಯುಲದಲ್ಲಿ ಹುಟ್ಟುಎಕೆ; ಕುಲೀನಕೆ : ದೇವಿಯ 
ರಾಭಿಶಾತ್ಮಮುಮುಂ ಮಹಾನುಭಾವಕೆಯುವದುಂ (ಳಾದ ೨೪. ೩೬೧) 
ೊಳುಗೊಡೆಗೆ ತಪ್ಪೇನು ವಸುವಿನ ಕುಲ ವಿರಾಟಿನು ಇಂದುವೂಕಾದಳಿ 
ಯವರು ನೀದಾಭಿಜಾಕ್ಕದೊಳಟ್ಲ ಹಳಿದುಗಳು (ಕುವ್ಯಾದ. ೧೦-೬೫). 


28 


[೫ಂ.) 

ಅಳಿಯೋಗ್ಯ (ನಾ). [ಕೈನ] ಜೀವಕೆಗಳಲ್ಲಿ ಒಂದು ಪಂಗಡ. | 
8 ಸೌಧರ್ಮಾರಿ ಕಲ್ಪಗಳಲ್ಲಿ ವೆ ಖುಕೃತಜೀವಿಗಳಿಗೆ| | 
ವಾಹನಾದಿ ಕರ್ಮಗಳಲ್ಲಿ ಪ್ರವೃತ್ತಾಗಿರುವ ದಾಸಶುಲ್ಭರಾದ »/ 
ಸೇವಕಡೇವತೆಗಳು : ಪ್ರಮುಖರೋಳವಾಲಾಭಿಯೋಗ್ಮದಿಗ್ಗಜೇಂದ್ರ | | 
ದೇನವಿಹಾರಪ್ರಾಸಾದಾಭಿರಾಮಮುಂ (೪ ಎಡ. ೧೧೪೯ ರ): ಆತ್ಮರಣ್ಷ| | 
ಕಾಭಿಯೋಗ್ಯ ಪ್ರಕೀರ್ಣ ಸಂದೂಧಿತಾಮರೆ ಪರಿಜನನರೀತಂ (ಡಂ್ರಧು. | | 
| 


| 
| 
| 
ಟೆ 


9-೩೪ ೮). [ಸಂ.) 
ಆಭೀರ (ನಾ). ೧. ದನಗಾಹಿ; ಗೋಪಾಲಕ ; ಗೊಲ್ಲ : ಬಾನಡೇಕ 
ದಲ್ಲಿರುವ ಮರಾಠಿಯ *ಅಹಿರಾಣೀ ' ಭಾಷಾಪ್ರಳಾರಳ್ಳೆ ಕಾರಣರಾದ ಪರ 
ಕೀಯ "ಅಭೀರೆ' ಅಫದಾ ಆಹಿರೆ ಗಳಿಳಿಗಳು (ಳೇ೧ ೯ ಟಿ. ೯9೨). 
೨. ಒಕ್ಕಲಿಗ: *ಅಭೀ6, ಮಹಾರೂದ್ರಃ - ಈ ೨ ಕುಡಿಯೊಕ್ಳಲಿಗಂ. | | 
(seve 9೩-೬೩), (Ko) | ಈ 
ಅಭೀರಪಲ್ಲಿ (ನಾ). ಗೊಬ್ಬರ ಹಳ್ಳಿ ; ತುರುಹಟ್ಟಿ (4). | 
| 


46 


[೪ಛೀರ * ಪಲ್ಲಿ] 


ಅಭೀಲ, ಆಭೀಳ (ಗು). ಹೆದರಿಕೆಯನ್ನುಂಟುಮಾಡುವ; ಭಯಂ. 
ಕರವಾದ: 83ರ್ದ್ಮೂಲಾಧೀಲವನಂಗಳೊಳ್‌ ತಿಂಓದೀಯುಳೋ ತೆ 
ಲೆಕ್ಕೆಂಗೊಳಲ್‌ ಕಾಲಂ ಸಾಲದೆ (ಪಂಲಧಾ. ೯-೨೨); ದೂಲನ ಮಾಲ 
ದಾದಿಹರಣಂ . . . ಕಳಿಂಗಣೆಂಬುದಾಛೀಳ ಪರಾಕ್ರಮ ಕ್ರದಮನುನೆಯ್ದೆ 
ಜಗಂ ಜಗದೇಕದುಬ್ಬನಂ (ಎಳ, ೪॥॥!, ಶಿಕಾರಿ ೧೬-೧೨ 1149), 
ಆಭೀಳೆ: ಕಕ್ರುವಸ್ತ ಶಯಳರ ಕರವಾಳ ದಂಸ್ಟಾಭೀಕ ಧುಜಂಗಮೂರ್ತಿ 
(ಪೂಪಭಾ, ೪-೧೦ ದ) ; ಸದರಾಧೀಳೆ ಗಡೆಯನು ತಿರುಹಿವನು ನಯಶಾಡ 
ಸಾಕ್ಕಿಯ (ಕುದ್ಮಾಗ ೫-9೨) | ನೇೀರ್ವರಾಭೀಳ ಭೋರವಾಉಂತಾರೆ 
ದಂತಮಂ (ಶ್ರೀರಾಮಾ. ೧೯೨-೪೬೪). (ಜೆ) 

ಆಭೀಳ "ಆಭೀಲ' ನೋ. 

ಆಭೀಳತೆ (ನಾ). ಭಯಂಕರತೆ; ಉಗ್ರತೆ: ಉಗ್ರಕರ್ಶಂಗಳದ್ದುತಕ್ಕೆಂ 
ಭೀಮಡೈಲಾಳಾಂ. ಆರಣ್ಯ)ದಾಭೀಳಕೆಗಂ ಕೋಡಡೆ ಕೊಂಕದೆ ಬಾಡಡೆ 
(೧೦೪. ೯-೩೫ ವ). [ಸಂ. ಆಭೀಲತಾ) 

ಆಭೋಗೆ (ನಾ). ೧. ಸುಖ; ಸಂಕೋಷ: ಅರಿಕುಮುದಾಛೋಗ 
ವಿಧ್ವಂಸಿಯಾಗಿ. , , ಬೆಳೆಗುಗೆ ಜಗದುಂ ಗೋನನೂರ್ತಂಡಡೇದಂ 
(ಜರ. ೧-೪). ೨. ಪೂರ್ಣವಾಗಿರುವಿಕೆ; ತುಂಬಿರುವಿಕೆ: 
*ಆಧೊೋಗಃ, ನಂಫೂರ್ಣತಾ-ಈ ೨ ನೇಲರಡಗೆ್‌ (ಪರಾಯ. 
೨೪-೩೦). ೩. ವಿಸ್ತಾರ; ಹರಹು: ಶರರೂಪದಿಂದಬುಂಗೊಳೆ 
ದೊಣೆಯಿಂ ಪೊಳೆದು ಬರೆ ಕೆಯ್ದೆ ೫೦ ವಿಸ್ಭು40ಗಬಂಗಳಿತ ಭುವನ ಧದ 
ಹಾರೋ (ಪಾಉ. ಧಾ)ಗಂ (ಬೇರು. ೧೨-೧೫೧); ಪಬ್ಬವಾಧರಮಂ 
ಮಂಬಿಸಿ ನೀವಿ ಜಾಜ್‌ ಜಭನಾಧೋಗಂ ಫೊದಳ್ಮುರ್ನೆಸೌಂದರಿ ನಾನಾ 
ಕಳೆದೆಕ್ತು ಸೋಂಕಿ ಸೆರೆದಳ್ಳಾದಲ್ಮೆಯಿಂ ಉಂತನೊಳ್‌ (ಉಜ 6%. 
೧೧-೧೪೨), ೪. ಹಾವಿನ ಹೆಡೆ. ಚ, ಪ್ರಯತ್ನ ; ಶ್ರಮ. (ತಂ.) 

ಅನು (ನಾ). ಮಡಕೆಗಳನ್ನು ಸುಡುವ ಒಲೆ; ಆವಿಗೆ (4). 

(ದೇತ ಕುಳು, ಆದೆ; ತೆಲು. ಆದ. 
1 ಮರಾ. ಆವಾ, ಅವಾ; ಹಿಂ. ಅದಾ) 

ಅಮ್ಮ (ಗು). ೧. ಬೇಯಿಸದ; ಪಕ್ವವಾಗದ ; ಹಸಿಯ : ನೇಶೋಕ್ತ 
ಧಮ್ಮವನ್ನು ಎಲ್ಲರೂ ಮಾಡಬೇಕು. ಅದರೆ ಮೂಡುವ ಕ್ರಮದಲ್ಲಿ ಉಲ, 
ದೇಶ, ಶಕ್ತಿ, ಶುದ್ಧಿ. ಇರುದ್ಧಿ, ಸಹಾಯ ಮೊಡಲಾವ ಸಾಬ್ರೂಭೇವದಿಂದ 
ತ್ರಕ್ಮ. ಪದಾರ್ಥ, ಅದು. ಸೆಕ್ವೆ ನೊಡೆಲಾಡ ಪ್ರಳೇದೆಗಳೆಂರು ಓರ್ಣಯ 
ವಿರುಪುಮು (ಟೀರಣಾ. ೧೬೨). ೨. ಮೌಗಿಲ್ಲದ; ಹಣ್ಣಾಗದ. ೩. ಮಲ 
ಬದ್ದತೆ; ಅಜೀರ್ಣರೋಗ. ೪. ಆಹಾರವು ಸರಿಯಾಗಿ ವಡನ 
ವಾಗದೆ ಜೀರ್ಣಾಂಗಗಳಲ್ಲಿ ಹುಳಿಯಾಗಿ ತಿರುಗಿ ಉಂಟಾಗುವ 
ಒಂದು ಬಗೆಯ ದ್ರವ: ಜಿರುರ್ಧೊಡಮುದರಂ ವಿಜೃಂಭುಬಧೊಡಂ 
ಕರಬೂಮದುದೊಳೊಂದಿ ಲದ್ದಿ ಫೋವೊಡಮದು ಕೂಲೆ ಯೆಂದಣ್‌ ದು 
(ಕೋಕೋಪ. ೯-೨೨೭); ಕೆರೆಕುಂ ಶುರಿ ಕಷ್ಟಗುಲ್ಮಂ ಓಿಂದಳ್ಳು ಜೆರ್ಟ 
ದಾನುದಿಂ (ಕಛ್ಕಾಳಾ. ೬4೯) ಅಜೀರ್ಣದಿಂದ ಕಟ್ರಿಯಾಗಿ ಅಮಾ 
ಕಾಣಸಿಕೊಂಡು (೪ನ. ೧೩೨-೧). ೫, ರೋಗ; ವ್ಯಾಧಿ: “ರೋಗು 
«ಎ ದೋ, ಅದುಯಃ,,, -- ಈಗ ದ್ಯಾಧಿಸ (ಪಲಾಯು ೯9-9೪೬), 
೩. ಒಂದು ಗಿಡ: *ಗಳಪ್ರಿಯಾ-ತದುಳು. ಅದು * (ಓಡಲಿ. ೪೫). 

(ಪಂ) 

ಆಮಂಡ (ನಾ). ಹರಳುಗಿಡ ; ಔಡಲಗಿಡ. (1) 

ಆಮಂತಣ (ನಾ). * ಅಮಂತ್ರಣ: ಮಂತಣಮುಸಿರದೆ ಕೆಲರಾ 
[ಪಾಳಾಂ ಕೆಲರುಂ) ದುಂಕರಮುಂಡಂತೆ ನೊರ ಸಯದೊಳೆ ಕಣಿವರ್ರ್‌ 
(ಳಾವ್ಮಾಡ ೫೩೫), [ಇ ಸೊ. ಅಮಂತ್ರಣ] 


ಆಮುಂತ್ರಳ ಟು ಆಮಶಂಕೆ 


ಅಮಂತ್ರಕ (ನಾ). “(ಸಭೆ ಮೊದಲಾದುವನ್ನು) ಕಕಿಯುವವನು,| | ೨. [ಕಾವ್ಯಮಾ] ಸಂಚಾರಿ ಭಾವಗಳಲ್ಲಿ ಒಂದು: ಅನಸ್ಮಾರ ಅಕ್ಕಾ 


ಸೇರಿಸುವವನು ? (೧ಂ೧ಇರ್ಜೀ. ಇಂಳನಿ). (ಸೂ.] ವಿಷಾದಸ್ಕಿತಿ ಚಿತ್ತಛ್ರಂಕವೋಹಾದುಯ ಮೃತಿಗಳಿವಿಂಕೆಯ್ದೆ ಸಂಟಾಕಿ 
ಅಮಂತ್ರಣ (ನಂ). ೧. ಆಹ್ವಾನ; ಕರೆ: ಕೋಹಿಡ ರಂಗನ ಭಾವಂ (ಳಾದ್ಯಾನ ೭೯೫) ; ಮತಿ... ವಿಷಾದ ಔತ್ಪುಕ್ಕ ಅಮರ 
ಆದುಂತ್ರಣದನ್ನು ಸಂತೋಷದಿಂದ ಸ್ವೀಕರಿಸಿದಳು (೮ಂ ಗರೂ . ೧೫). | ಟಿಂತೆ ಅಸೂಯೆ ಅವಹಿತ್ಯೆ ಉಗ್ರ ಅಪಸ್ಮಾರಗಳೆಂಬ ಮೂವಕ್ತು ಮೂಜು 


೨. ಆಹ್ವಾನ ಪತ್ರಿಕೆ; ಕಕಿಯೋಲೆ: ಮದುಬೆಯ ಅಮಂತ್ರಣ) 1) ಸಂಚಾರೀಧಾವಂಗಳಿಂ (ಏಿವೇಳ. ೨೨೭). (ನಂ.) 
(69). ೩. ಮರ್ಯಾದೆ; ಉಪಚಾರ; ಅಭಿವಂದನೆ. ೪. [ವ್ಯಾಕ); | ಆಮಯಮಂದಿರೆ (ನಾ). ರೋಗದ ಮನೆ, --ತವರು : ಅಮಯ 


ಸಂಜೋಧನೆ ವಿಭಕ್ತಿ: ಅಮಂತ್ರಣದೊಳಾದೆ ಗಳ್ಳಂ ಕಳ್ಳಂ "ಇರ | ಮಂದಿರಮಂ ಬಾಧಾನುಯನುಂ ಶನುವನೆಯ್ದದನ್ನಂ ಭೀಮಾಯಾರು 
ಎಂಬ ಆಗಮವುಂಟು (ತರದ. ೧೩೬ ವೃತ್ತಿ). ೫, ಔತಣ; ಮೃಷ್ಟಾನ್ನ ಯೆದುಂ ಸಾಧಿಸುದೆನನಾಮಯಮಂ ಬ್ರಯೆಮನಮಳ ರಕ್ನೃತ್ರಯಮಂ 
ಭೋಜನದ ಏರ್ಪಾಡು: “ಅಹ್ವಾನ ಮೃಷ್ಟಾನ್ನಮಾಮಂತ್ರಣ ಕಬ್ಹಂಗ (ಮಣ್ಣ. ೯-೭೫). (ಅನುಯ * ಮಂದಿರ) 
(43440. ೧೫೬). ಓ, ಬೀಳ್ಕೊಳ್ಳುವುದು (9). ಓ ಸಂಭಾಷಣೆ. :19) ಅಮಯಾವಿ (ನಾ). “ರೋಗವುಳ್ಳವನು * (ಅನುಕ. ಟೀಕೆ). 
"ನಿಮಂತ್ರಣ' ಪರಾ. (ಶಂ.) (ಹಂ. ಆಮಯಾವಿನ್‌) 

ಅಮಂತ್ರಣಂಗೆಯ್‌ (ಕ್ರಿ). ಆಹ್ವಾನಿಸು; ಬರಮಾಡು: ಅತ್ಮಗತ| | ಆಮರಕ್ತೆ (ನಾ). ಆಮ ಮತ್ತು ರಕ್ತದಿಂದ ಕೂಡಿದ ಭೇದಿ; ಅಮ 
ದೊಳ್‌ ಗರುತ್ಮಂತನನಾಮಂತ್ರಣಂಗೆಯ್ಯೆ (ಜಗದಿ. ೦-೭೯ ದ). ; ಶಂಕೆ. (ದಕ. $). [ಅಮ್ಮ * ರಕ್ತ) 


(ಅಮಂತ್ರಣ * ಗೆಯ್‌ (ಆಳೆಯ್‌,)] 
ಆಮಂತ್ರಿಸು (ಕ್ರಿ). ಆಹ್ವಾನಿಸು; ಬರಿಸು; ಕರೆ: ವಸುಧಾದೇವರನಾ | 13 
ಮಂತ್ರಿಸಿ ಒರಿದುಂ ಭಕ್ತಿಪೂರ್ವಳಂ ವಿಧಿಯಿಂ ಪೂಜಿಸಿ (ಬಂದಶ೦. 
೧೪-೨೦) ; ದೇಶದೇಶಾಂಶರಗಳಿಂದ ಸಂಗೀತಾಟಾರ್ಯರೆಲ್ಲ ಅಮಂತ್ರಿ 
ಸಲ್ಪಟ್ಟಿದ್ದರು (6೮8. ೭), ಮುದುಕಿಗೆ ಚಹ ಕುಡಿಯಲು ಚೌಡಪ್ಪ | ಆಮರ್ದನ (ನಾ).  ಆಮರ್ದ (ದಕ, ೪). ([ನಂ.) 
ಅಮುಂತ್ರಿಸಿದರೆ (ಹಳ್ಳಜಾ. ೪೫). (ಅಮಂತ್ರಣ * - ಇಸ್ಬು) ಅಮರ್ಷ (ನಾ). ಸೈರಣೆಯಿಬ್ಬದಿರುನಿಕೆ; ಕೋಪ: ದೂರ್ವಾ 
ಆಮಗಂಧ (ನಾ). ಹಸಿಮಾಂಸದ ವಾಸನೆ; ದುರ್ವಾಸನೆ: ಹೇಮ|2] ಕಾದುರ್ಷದಿಂ ರಹಿಸೆನೇ (ನಡ್ಮಲಾ. ೧೧-೬೨); ಮಗುಳೆಡ ದ ಬ್ಬಂ। 


ಅಮರಣ (ಆ). ಸಾಯುವವರೆಗೆ: ಅಮರಣ ಬ್ರಹ್ಮಚಕ್ಕೆ ಅದನ ಗುಂಡು 
(ಸ್ಪಪ್ನಕೊ. ೨೩೪). [ಸೆಂ ಆಮರಣಂ) 

ಆಮರ್ದ (ನಾ). ಹಿಸುಕುವಿಕೆ; ಒತ್ತುವುದು; ಹಿಂಡುವುದು; 
ಕಿವಿಚುವುದು; ನೂಕಾಟ, (ಸಂ.) 


ಕುಂಭದಿ ಕೊಳಚೆ ಕೊಡ್ಬುನೀರ್ಗಳ ತುಂಬಿ ರಾಮಣೇಯಕದೊಳಿಟ್ಟು ' ನಾನೀಲನಂ ದರಳೆಂಕನಾನುರ್ಪದೆ (ಬೆಂಕಾಣು, ೬-೨೪-೯). 
ಮಗಂಧವನು ... ಏಂ ಮಾಡಿದನೊ ಡೊನ್ಮು (ರಂಳುಳ. ೪೧೬). | [೫ಂ. ಅಮರ್ಷ) 
[ಅಮ್ಮ * ಗಂಧ) | |ಆಮುಲ, ಆಮಳ (ನಾ).  ಆಮಲಕ: "ತಲಾಮಲ' ಪರಾ. 


ಅಮಗಂಧಿ (ನಾ). ಕೆಟ್ಟ ವಾಸನೆಯುಳ್ಳ ವಸ್ತು ; “ಅಪಕ್ವವಾದ, | ಅಮಳೆ: "ತಳಾಮಳ' ಪರಾ. (ಸಂ.) 
ವಾಸನೆಯುಳ್ಳ ದ್ರವ್ಯ” (ಅಕುರ. ಓಳ). [ಸಂ.) 15| ಆಮಲಕ, ಆಮಳಕ (ನಾ). ನೆಲ್ಲೀಗಿಡ, --ಕಾಯಿ : ಳರಸ್ಮಿತಾಮಲಳ 
ಅಮಗೆಂಧಿಕೆ (ನಾ). « ಆಮಗಂಧಿ. ([ಸಂ.) ಮೆಂಬರಾ ಉಜಡದೇವುದಿಂದ್ರಾಟ ತಾ (ಅದಿಧ. ೧೩-೮೫) ; ಪಲಳಾಂ 


ಆಮಚ್ಚ (ನಾ). ಒದ್ಬಾಶನ ಹೆಸರು (?) : ಇದಕ್ಕೆ ಸಾಕ್ಷಿ ಅಮಚ್ಚರ್‌ | ದೊಳಜತಿರ್ದಾಮಲಳದೆ ನಣೆಯಂ ಕುಕಾರದಿಂ ಸೀಳ್ಡದಕೊಳ್‌ ತಿಂ 
ತೆಲಮ್ಬೆಯರ್‌ ಕರಾಸರಲ್‌ (ಎಳ. 1೪, ಗುಂಡ್ಲು ಪೇ. ಅ೬-೫; 7). ಮಧುಭೃತಮಂ ಪೂರಿಸೆ (ಲೋಳೋನ. ೬-೩೯); ಭಾರತೀಯರು ಸ್ವಚ್ಛತೆ 
[ಇ ಅಮಾತ್ಮ 1) | ಗಾಗಿ "ಸಪ್ತಲಾ,' "ಅಮಲಳೆ,' *ಸೀಕೆಳಾಯಿ' ಮತ್ತು "ಫೇನಕೆ 'ಗಳನ್ನು 
ಆಮದು (ನಾ). ೧. ಬರುವಿಕೆ; ಆದಾಯ. ೨. ಬರಮಾಡಿಕೊಂಡ,30] ಉಪಯೋಗಿಸುತ್ತಿದ್ದರು (ಭಾಷಾಣ. ೧೭೧). ಅಮಳೆಕೆ: ಆರ್ತ 
ಅಥವಾ ತರಿಸಿಕೊಂಡ ವಸ್ತು; ಆಯಾತ: ಹೊರಗಿನಿಂದ ಬರುವ ಮರಳ ಫಳಾಸ್ಟಾದನೆಯಿಂ ತೃಪ್ತಿ (ಇದಂಭೂ. ೮೬) ; ತರ್ಮ್ಮು ಗಳಚ್‌ಗುಂ 
ಸರಕುಗಳಿಗೆ ಅಮದ (ದು) . , . ಅನ್ನುವುದುಂಟು (ವಿತಾಭೂ. ೩೭);: ಬಜಟಿಯೊಳುರ್ದಿ ನೆಲಾವರೆಯ ಬೇರುಮನಾಮಳಕಮುಮಂ ಬರ್ದಿಲ 
ಖರ್ಜೂರವು. .. ಅಮದುನಣಡುದ ವಸ್ತು ಬಾದರೂ ಆದರ ಬೆಲೆ] ಮಿಂಟಿಯ ರಸದೊಳ್‌ ನಿರ್ಮ ಯೆಯಿಂದೊರಸಿ ಪೂಸೆ ದಿನಬಂಚಕದೊಳ್‌ 
ಸಾಮನ್ಯವಾಗಿ ಅಗ್ಗವಾಗಿದೆ (ಅಡುಸೌ. ೩೯). "ರಫ್ತು? ಪರಾ. i (ಕಮತ. ೨೬೧ ಪ್ರಯೋ). [ಸಂ.) 
(4- ಮಠಾ. ಹಿಂ. ಅನುದ್‌) 35| ಅಮಲಕಪ್ರಮಾಣ (ನಾ). ನೆಲ್ಲಿಕಾಯಿಯಗಾತ್ರ : ಬದರಾಕ್ಷಾರುಲಳ 
ಅಮಜೇವೈಯ (ನಾ). ಒದ್ಬಾತನ ಹೆಸರು: ಅಮದೇವೈಯಾಯ ಪ್ರಮಾಣಮರನಂ (ಕಾಂತಿತ. ೬-೧೦೪). [ಅಮಲಳ * ಪ್ರಮಾಣ) 
ವಿಶ್ರನೋಡೆಮೈಯನುತಿತಿಯ (ಇಎ. ೪, ೨೬೦-೮; 1036). ಅಮಲಕಿ, ಆಮಳಕಿ (ನಾ). * ಆಮಲಕ. ಅಮಳೆಕಿ: *ಛಾತ್ರೀ. 
(ಆಮದೇನೃ * ಅಯ್ಯ) ಅಮಳತೀ, ತಿದಾ- ಈ 4 ನೆಲ್ಲಿ” (ಹಲಾಯು. ೧೦೧-೪೬೪). 
ಆಮನಸ್ಯ (ನಾ). ನೋವು; ಬಾಧೆ. [ಸ.) (ಸಂ. ಅನುಲಕೀ) 


ಆಮನಿಯನಾಡು (ನಾ). ಒಂದು ನಾಡಿನ ಹೆಸರು: ಅಮನಿಯನಾಡು |4| ಆಮೆಲೆ "ಅಮಲ್‌,' ನೋ. 
ಮೂನತ್ತುಂ ದುಗ್ಗಮಾರೆಂ * ೫ » ಆಳುತ್ತಿರೆ (ಎಳೆ. ಸ, ಮುಳದಾ.| | ಆಮವಡೆ "ಆಂಬೊಡೆ? ನೋ. 
ತೀ೪೨-೩ 99). (1) | ಆಮಶಂಕೆ (ನಾ). ಆಮಕೂಡಿದ ಭೇದಿ: ಅನುಶಂಕೆ ಕ್ಷಯ ಮೊರ 
ಅಮಯ (ನಾ). ೧. ಕಾಯಿಲೆ; ರೋಗ: ನತಂಗೆ... ಜ್ವರಭಂಗಂಗಳಿ| | ಲಾಡ ಕೋಗಗಳು ರೋಗಾಣುಗಳಿಂದ ಕೂಡಿದ ಅಹಾರ ಮತ್ತು ಜಸ 
ನಾಮಯಂ ಸೆಮಧಿಕುಂ (ಕಾತಕಿ,೯-೨೨); ಪಾಲ್ಪಳ್ಳರೆಯಿಂದಾಮುಯಮು ಮೂಲಕ ಹರಡುವ ಸಂಭವವಿದೆ (ಅಡುಖೌ. 09) ; ಭೇದಿಯನ್ನು ಅಲಕ್ಷ 
ಪಶಠಮಿಶೊಡೆ. ವಿದ್ಮಾಮಯ ಸೇವಿಸಲದೇಕೆ ಕಟುಕೌನಧದುಂ (ಪಾಶ್ಚುವು, ಸಿಳ್ಳಾ ಪಟ್ಟಿ ತಿನ್ನಿಸಿದರೆ. ಮಕ್ಕಳಿಗೆ ಆಮಶಂಕೆ ಬರುವುದುಂಟು (ಗೃಹವ 
೨-೪೦) ) ಪ್ರಜೆಗಳ್ಳುಮಾಮಯಾದಿ ಭಯಂಗಳ್‌ (ಇಟ್ಟನು. ೭-೨೯). ೧೪೭). [ಅಮ್ಮ 3 ಠಂಕೆ) 


42 


ಆಮಕ್ರಾನ್ಮ 


ಅಮಶ್ರಾದ್ಧ (ನಾ). ಹಸಿಯ ಪದಾರ್ಥಗಳನ್ನು ಉಪಯೋಗಿಸಿ 
ಮಾಡುವ ಶ್ರಾದ್ಧ: ಸಿಕ್ಕಿದೆ ಕಡೆ ಅಮುತ್ರಾದ್ಯಳ್ಳೆ ಹೋಗುತ್ತಿರಲಿಲ್ಲ 
(ಮುಮುನಾ, ೬). [ಅಮ್ಮ * ಶ್ರಾರೃ) 

ಆಮೆಸೋಲು, ಅಮಸೊ (ಲು, ಆಮುಸೂಲು, ಆಮುಸೋಲು 
(ನಾ). ೧. ಒಂದು ಬಗೆಯ ಹುಳಿಯ ಹಣ್ಣು: *ತಿಂ806,| 5 
ಅಮುಸೋಲು * (ಗೂಗಾದು. ೧೩೨), ೨. ಹುಣಸೆ ಹಣ್ಣಿಗೆ ಬದಲಾಗಿ 
ಓಂದು ಹುಳಿ ಹಣ್ಣಿನಿಂದ ಮಾಡಿದ ಹುಳಿಸಾರು. ೩. ಒಣಗಿಸಿದ 
ಮಾವಿನಕಾಯಿ ಬಾಳಕ, ಅಮಸೋಲು : ೧. (ಮುರುಗಲದ 
ಹಣ್ಣು) ಪ್ರಂಭಕ (ಇಶ್ಟ್ರಾಓ ೧೫೭-೧೨೪). ಅಮುಸೊಲು: ೧ 
(ಸ್ಯಾತ್‌). ಆಮುಸೋಲು : ೧. (ಪಂಡಿತ). 

(+ ಮೆರಾ, ಅರುನೋಲ್‌, ಅದುಸೂಲ್‌, ಅನುಶೋರ್‌, 
ಅಮೆಸೂಲ್‌ ; ಓಂ, ತೆಲು. ಅಂಸೋಳ್‌) 

ಅಮಳೆ "ಅಮಲ' ನೋ. 

ಅಮಳಕೆ “ಆಮಲಕ' ನೊ. 

ಅಮಳೆಕೆ "ಅಮಲಕಿ' ನೋ. 

ಅಮಳೆ(ಗು). (ದಳ). ಇಡೀ; ಪೂರ್ತಿ: ಕೃಷ್ಣಗಿರಿ ಸಂಜ್ಮಾನಾಮಳೆಯಲ್ಲಿ 
ದೊಡ್ಡೆ ದೊಡ್ಡ ಸರೆಕಾರದ ಉದ್ಯೋಗಗಳಲ್ಲಿರುವರು (ಇಟರು. ೩೯), 
ಸಂಸ್ಕಾನಾದುಕೆ ಶಾಲೆಗಳನ್ನು ತೆರೆಯುವಂತೆ (ಕ.ಸಾ. ೧೯೪) ; ಯಡ 
ತೊರೆ ತಾಬ್ಬತಿಕು ಅನುಳಿ ಎಬ್ಲ ಬಗೆಯ ಜನಗಳು ವೃಕ್ತಪಡಿಸಿದ ಪ್ರೇಮ 
ಮೆಚ್ಚುಗೆ... ಅಶ್ಚರ್ಯವನ್ನೂ ಉಂಟುಮಾಡಿದವು (404 ೨). (7) | 

ಅಮಾತಿಸಾರೆ (ನಾ). - ಅಮಠಂಕೆ: ಕೃಶ್ಣಪ್ರವದರು ಅಮಾಶಿಶಾರೆ 
ದಿಂದ ಕೆಲಳಾಲ ಬಳಲಿ ತೀರಿಕೊಂಡರು (ರಾಜಾ. ೧೧೪). 

[ಅಮ್ಮ * ಅತಿಸಾರ) 

ಅಮಾತ್ಯ (ನಾ). ಮಂತ್ರಿ; ಸಚಿವ : ಕುದ್ಮಸತ್ಕನಭಿರಾಮರಾಮೂಕ್ಯ. 
ನತೃಘಶಿಕಾದಿತ್ಯಂ (ಮೂಗರಾ. ೧-೧). (ಸ) 

ಅಮಾಶಯ (ನಾ). ೧. ಜೀರ್ಡೆಸಿದ ಆಹಾರ ಹುಳಿಯಾಗಿ ಕೂಡಿ 
ಕೊಳ್ಳುವ ಆಹಾರ ನಾಳದ ಭಾಗ್ಯ ಕೋಕ. ೨. ಹೊಟ್ಟಿ; 
ಜಕರ: ಇದರ ಕೆಳಗಿನ ತುದಿಯು ಎಡೆಮುಗುಳಿಗೆ ಮೇಲೆ ಅನೂ: 
ಕೂಡಿರುತ್ತದೆ (ಮುೂಟಯಿ, ೬-೩೦೪). [ಅದ್ಯು ೨ ಆಶಯ] 

ಅಮಿಕ್ಷೆ (ನಾ). ಕಾಯಿಸಿದ ಹಾಲಿಗೆ ಹಾಕಿದ ಮೊಸರಿನ ಹೆಪ್ಪು ;| ೫ 
“ಕುದಿಸಿ ಬಿಸಿಯಾದ ಹಾಲಿನಲ್ಲಿ ಮೊಸರನ್ನು ಸೇರಿಸಿ ಪಕ್ವ 
ಮಾಡಿದ್ದು ” (೪ನುಂ. ಟೀ); “ಕಾಯ್ದ ಹಾಲೊಳಗೆ ಮೊಸರು 
ಹಾಕಿ ಮಾಡಿದ ಹೆಪ್ಪೆ” (ಗೂಗಾಮ. 34). 

(ಸಂ. ಅಮಿಳ್ತಾ) 

ಆಮಿಲಿಕ, ಅಮಿಳಿತ (ಗು). ಸೇರಿದ; ಕೂಡಿದ; ಒಂದಾದ; 
ಬೆರೆತ. ಆಮಿಳಿತೆ : ಟಿಲುವುಮಿಗೆ ಪೂಜುಪ್ರಬಂಧಂಗಳನಭಿಸಯಿಸುವಂ 
ದಕಾಂಗಾಮಿಳಿತ ಧೂಪಮತ್ತು (ಬಸರ. ೪೧-೨೨). [ಸೊ.) 

ಆಮಿಷ (ನಾ). ೧. ಮಾಂಸ; ದಾಡು: “ಪಲ೪೦... ಅಮಿಷಂ... 
ತರಸಂ-ಈರ ರೂಂಸಂ* (ಹರಾಯು. ೧೦೪-೯); ಪರಸೈನ್ಯಾಮಿಸದುಂ 


12 


33 


ಟಾ 


ಅಮುತ್ರಿಳೆ 


ಇ. ಪ್ರಲೋಭನೆ: ಅಸೆಯಾಮುಪ [ಪಾಳಾಂ ಸ) ತಾಮಸ ಹುಸಿ ವಿಷಯ 
ಕುಟಿಲ ಕುಪಳ ಕ್ರೋಧ ಶ್ರುದ್ರ ಮಿಕ್ಕೆ ಇವನೆನ್ನ ನಾಲಗೆಯ ಮೇಲಿಂದತ್ತ 
ತೆಗೆದು ಕಳೆಯೆಯ್ಮ್ಶಾ (ಬಸದ. ಇ೬). (ನಂ.) 

ಆಮಿಷಾಶಿ (ಗು). ಮಾಂಸವನ್ನು ತಿನ್ನುವ; ಮಾಂಸಾಹಾರಿಯಾದ 

(ಹಂ. ಅಮಿಷಾಶಿನ್‌) 

! ಆಮಿಸೆ (ನಾ). - ಆಮಿಷ : *ಅಮಿಷ-ಅಮಿಸ್‌ (ತರುತ. ೨೫೩ ಪ್ರಯೋ). 

j [ಆ ನಂ. ಅಮಿನ) 

| ಅಮಿಳಿತ "ಆಮಿಲಿತ' ನೋ. 

| ಆಮಿನ (ನಾ). ಎ ಅಮಾನೆ (4). (ಆ ಅಮಾಸ] 

[ಅಮಾನಿ (ನಾ). ಒಂದು ಬಗೆಯ ಹುಳಿಯಾದ ಮಾವಿನ ಕಾಯಿ: 

(ದಕ. 9. (1) 

[ಆಮಾಲ (ನಾ). ತಾಬೂಕಿನ ಆಡಳಿತವನ್ನು ನೋಡಿಕೊಳ್ಳುವ 
ಸ್ಥಳೀಯ ಅಧಿಕಾಂ; ತಶಹಸೀಲ್‌ದಾರ: ಅಮೂಲಾನೆ ದ ಕಿಳೆಪಾಣಾನೆ 
ವದೇದಸ್ಮಾನ ಮಾರುಪತ್ಶಗಾರಿತೆ (ಮೈಳರಿ. ೧೯೩೮, ೧೯-೨೬ 16/1) ; 
ಅಮಾಲಾಧ ಶಿರಸ್ಸೆದಾರಾಫಿ (ಮೈಳರಿ. ೧೯೨೪, ೯೨-೧; 1913); ಗಂಜೂರು 
ಬನಾನೇ ಅವಿಷಲಾನೆ ಸಿರಸ್ತಿದಾರಾನೆ (ಎಳ, ೪1, ಕೊಪ್ಪ. ೪೪-೨೧ | 
1813) ; ಹೆಂಸಗಿಕ್ರಿ ಅಮಾಲ ಲಶ್ಷ್ಮಣರಾಯಗೆ ಬರಶಿ ಕಳುಟ್ಟಿದ ಶಿರ್ರುವಾ 
(ಎಳ. ೪೩೩ (9), ಚನ್ನಗಿ, ಅಹ ; 1831) ; ಮತ್ತಮಾ ಉಡಯಳಾಲ 
ಕೊಳಾಮಿಲರೆಡ್ಡು ನಡೆಯುವುದೆಂತೆಂದೊಡೆ (ಅರ್ಜಾವಿ ೬೧-೩೬) / ಸ್ಥಳವೆ 
ಮುಖ್ಕಾಧಿಕಾರಿಯಾದ ಅಮಾಲನ ಶ್ರದ್ಧೆ ಅವತ್ಮಳದತ್ಟೆ (ರೂರುಣ. 
೧೯) , ಆನಿಸಾಲರನೇಕರನ್ನು ಹಿಂಸಿಸಿದರು (ಮತಾವಂ. ॥, ೧). 

(+ ಅರ. ಅಮಲ) 

ಅವಿಸಾಲನ, ಆಮಾಳನ (ನಾ). ಮುಡ್ತುವಿಕೆ. ಆವಿಸಾಳೆನ: 
ಅಮಾಳನದುಂ ಕಣ್ಣಳೊಳ್‌ (೪೦೫. ೩-೯). ([ಸೂ.) 

ಅವಿಖಾಲನಂಗೆಯ್‌ (ಕ್ರಿ). ಮುಚ್ಚು: ವಡನೇಂದುಕ್ಕೋಕ್ಸೈಡಯಿತ್ತಂ 
ಕವಿದಪ್ರುದೆನುತಂ ಪಾಣ್ಣುನಾಸ್ಕಾಬ್ದಲೊಳ್ಳುಟ್ಟದಳಕ್ಳುಂ ಕಣ್ಣವಿಮಿ7ಂ 
ಜುಗುಮೆಸುತದನಾಮಾಲ:ಂಗೈದಳಕ್ಕುಂ (ಉಜಕೇ. ೧೧-೬೨). 

ಅಮಾಲನೆ *ಗೆಯ್‌ (ಎ ಕೆಯ್‌,)) 

ಅನಿಸಳನೆ "ಅಮಾಲನೆ? ನೋ. 

ಆಮು (ನಾ). « ಆಮ್ಮ ೪: ಕೆಂದ್ರ ರೇಳೆಯಲ್ಲಿ ಮಳವಿಸರ್ಜನೆಯಾದರ 
ಆಮು ಮತ್ತು ರೆಕ್ತಮಿತ್ರವಾಗಿರುವುದು (ಗ್ರಾಮಾಳೆ. ೧೫೪). [ಆ ಅದ್ಯ] 

ಅಮುಕ್ತ (ಗು). ೧. ಬಟ್ಟಿ; ಸಡಿಲಗೊಳಿಸಿದ; ಎನೆದ. ೨. ತೊಟ್ಟ; 
ಧರಿಸಿದೆ. (ನಾ). ೩. “ಕನಡ ಕೊಟ್ಟಿರುವವನು *(ಅದುಂ. ಟಕ), 
೪. ಕವಡ. [ಸೂ.) 

ಅಮುಖ (ನಾ). (ನಾಟ್ಯ) ನಾಟಕದ ಒಂದು ಅಂಗ; ಪ್ರಸ್ತಾವನೆ: 
*ಸೂಕ್ರಧಾರನು ೬೬ ೬ಳವಿ ಕಾನ್ಶನಿಚಾರ ವಸ್ತುವಿನ ಅಥವಾ ಪಾತ್ರಗಳ 
ಸೂಚನೆ ಮುಂಕಾದುನನ್ನು ದೂಡಿ ಹೊರಟು ಹೋಗುವನು. ಅನಂಕರೆ 
ಕಳೆಯು ಆರಂಭವಾಗುವುದು. ಇಲ್ಲಿಯವರೆಗೆ "ಅಮುಖ' ಅತು 
"ಪ್ರಸ್ತಾವಥೆ* ಎಂದು ಜೆಸರು * (ಕೈಪಿಡಿ. ೨೧೨). (೫ಎ) 


‘i 
H 
| 


ಶಿಕಾಚನಿವಹಳ್ಳಾಂ ಬೀಡುವೆಂ (ಜಗದಿ. ೬-೩೬) ) ಕಂಡರು ಸರೆಸಿಯನು | 4 ಆಮುಗುರ (ನಾ). ಒಂದು ಊರಿನ ಹೆಸರು: ಇಸಛಿಗೌಳತಿಂದುವ 


ಶೀರ್ಗುಡಿಯಲೈಶತಂದಿರಿಸಿದರು ತೀರದಲಿ ಬಪಳಾಮಿನದೆ ಕಂಬಿಗಳ 
(ಕಾಗ. ೪-9೨), ೨. ಭೋಗ್ಯವಸ್ತು; ಸುಖಸಾಮಗ್ರಿ. &. ಲಂಡ: 
ಅಂಡು, ಉಕ್ಕೋಟ.., ಉಪಚಾರೇ, ಅಮಿಷಂ -ಈ ೫ ಲಂಡೆಂ ” 
(ಹರಾಯು, ೩೧-೨೪೦). ೪. ಲೋಧ ; ಬಯಕೆ: ಆಸೆಗೆ ಸಕ್ತುದು 


ಕೋಟಿ, ಅನಿಷಕ್ಕೆ ಸತ್ತುದು ಕೋಟ (ಇರವ. ೨೨-೪೧) ; ಇಂದಿಗೆದೇಳು | 48 


ಸಾಳೆಗೆಬೇಕೆಂಬ ಆಸೆಯಾವಿಸತ್ತದ ಅರೆಯಬೇಕು (ಅಖಂಡ. ೧೦೩-೩೩).| 


ಅಮುಗುರೆ ಬಸದ (ಎಳ. ೪1, ಶಿವರೊ. ೧೦೪-೪೫) 1549). (1) 
ಅಮುತ್ರಿಕೆ (ಗು). ೧. ಪರಲೋಕದ ; ಬೇಕೆ ಕೋಳಕಕ್ಕೆ ಸಂಬಂ 
ಧಿಸಿದ. (ನಾ). ತಿ. ಮೋಕ್ಷ; ಪೆರಲೋಕದೆ ಗತಿ: ಅಳಲಂಳೆ 
ಚ೦ತ್ರಂ 8 ತ್ರಕುಳೋದ್ಧತನೆರಡುಹಿರೋಡ್ಕ ಓಳದಾಮುತ್ರಿಳಮುಡ್‌ಗುಂ 
(ಜಂಂ:ರೂ. ೩-೨೧) ) ಇದ್ರ ದೊತ್ತನೊದಲಜುಪ್ರಕಮಿವು ಮತುಳಡೆ 
ನಡೆದೊಡೈಹಿಳಾಮುತ್ರಿಕೆಮೆಂಬಿದೆ (ಅಟೋ. ೪-೩೨). [ಸಂ.] 


ಆಮುದಿತ 


ಅಮುದಿತ (ಗು). ಸಂಕೋಷಪಟ್ಟ; ಹರ್ಷಗೊಂಡ; ತೃಪ್ತಿ 
ಹೊಂದಿದ: ಖಾರೊಳಗೆ ಪಾಲ್ಪೆರಸಿದದೊಲಾಜ್ಯರೊಳಾಚ್ಯವೇ ತಾ ಟೆರಿ 
ದಂದದಲಿ ಸದಮಲಾತ್ಮಳ ಬಹವ ಸೆಶಿವಾಮುದಿಕ ಸಮುದಯಹೃದಯ 
ಹೆದ್ಗುರುವದೆವಿಯೊಳು ಶಿವಲಿಂಗದೊಳೆ ನೀನೈಕ್ಮದಾದೆಯಲಾ (ಬಸಪ. 
we). (ಸಂ. 

ಅಮುಸ್ಕಿಕ (ಗು). ೧. ವರರೋಕಕ್ಕೆ ಸಂಬಂಧಿಸಿದ; ಪರಲೋಕ 


ದಲ್ಲಿ ಉಂಟಾದ : ಅಮುಷ್ಮಿಳ ವಿದ್ಯೆಗಳಿಗೆ ಪ್ರಕೃತಿಯ ವಾತಾವರಣವು 


ಎ೬ ಬೇಕಾಗಿತ್ತು (ಳಾಇತ್ರ. ೩೬), (ನಾ). ೨. ಪರರೋಕ: ಮಳರ 
ಕೇತನನೆಸ್ತ್ರಣರ್ದಾಧಕದೆಯಳಟಕಟ್ಕಿ ಹಿಳಾಮುಹ್ಮಿಳಕೆ ಸಬ್ಬರ ಮತಿಯ 
ಮನದಲಿ ನೆನೆದನೇ (88ರರಾ. ೬-೨೬-೩೬). ([ಸೂ.) 

ಆಮುಷ್ಕಾಯಣ (ನಾ). ಪ್ರಸಿದ್ಧನಾದವನೆ ಮಗ: *ಶ್ರಶಿದ್ಠನಪ್ಪ 
ಶಂಡೆಗೆ ಫು ಟ್ಟ ದಾತನಂ ಅಮುಷ್ಕಾಯಣನೆಂಬುದು? (ಹಲಾಯು 
೬೫-೨೪೧), (ಸಂ.) 

ಆಮುಸೂಲು "ಅಮನೋಲು' ನೋ. 

ಆಮುಸೋಲು "ಆಮಸೋಲು' ನೋ. 

ಅಮೂಲಿ, (ನಾ). ಹಿಪ್ಪಲಿ: “ಊನಕಾ- ಹಿಪ್ಪಲಿ, ಅನಲ, ಮೆಣಸು? 
(Lag. ೧೬). ([ಸಂ.) 

ಆಮೂಲ್ಕ (ಅ). ಮೂಲದಿಂದ ಹಿಡಿದು; ಬುಡದಿಂದ ಹಿಡಿದು. 

ಆನೂಲಚೂಲಂ * ಬುಡದಿಂದ ತುದಿಯವರೆಗೆ; ಸಂಪೊರ್ಣ 

ವಾಗಿ: ಎಕೆ ಧೂಮಾಕ್ವರ ನಿನಗೆ ಪಧ್ಯದಾಧ್ರದದಂ ಮಾಡಾಮೂಲ 
ಡೂಲನೆನುಗೆ ಕಳಾಮಳಳೆಂ ಭವನಿಬದ್ಧ ಮಲಲಿಸಿತೆಮ್ಮಂ (ಯಕೋಷ. 
೧-೬೫). [ಸಂ. ಅಮೂಲಂ) 

ಅಮೂಲಾಗ್ರ (ಅ) » ಆಮೂಲಾಗ್ರಂ : ಅಮೂಲಾಗ್ರವಾಗಿ ಅ ಅಲದ 
ಮರವನ್ನು ನೋಡಿದನು (ರಡಿ). (ಸೆಂ. ಅಮೂಲಾಗ್ರ) 

ಆಮೂಲಾಗ್ರಂ (ಅ). ಬುಡದಿಂದ ತುದಿಯವರೆಗೆ: ಮಲ್ಲಿಗೆ ಹಾಕಗಳ 
ಫೂಗಳಿಂ ಪೂಗಳೊಂದುಗೂಡಿ ಕೆಡುಗಂದ್ರವಡೆದುದಾಮೂಲಾಗ್ರಮಾ 
ಬನದ ನಡುವೆ ಪುಟ್ಟಿ (ಕೈ ಬಿಭಾ. ೩-4). [ಸೂ,) 

ಅಮ್ಮೆ, ಆವೆ, (ನಾ). ಒಂದು ಜಲಡರಪ್ರಾಣಿ; ಕೂರ್ಮ ; ಕಮಠ 
ಓರ್ವ ಮಾಂಗುಲಿಗನೊಂದಾಮೆಯೆಂ ದಾಚಿಬಾಆಕ ನಾಲ್ಕು ಕಾಲಂಕಟ್ಟ 
(ವಡ್ಡಾರಾ, ೧೨೦-೧೬) ; ಫೊಡಳ್ಗುಗುರ್‌ ಶುಕ್ತಿಜನೆ ಬೆಡೆಗಿಂಗೆ ಧೆಂಗಮೆಂ 
ಸಂಗಳಿಸೆ ವಾಪಾಗ್ರವಾರೆ ಚೆಲ್ಟೈಂದಾಮೆಯಂ ಜಡಿದು ನೀಕೊಳ್ಳೆರನೆ 
(ಜದ್ಮರಾ, ೬-೨೬). ಆವೈ: *ಕಚ್ಚನು, ಕಮರ, ಕೂರ್ಮಃ ಈ 
ಆವೆ? (ಹರಾಯು. ೧೪-೪೪); ಮಿನಾವೆ ನೆಂದಿಯೆಂದೆನಿತಾನುಂ ಶೆಣ 
ನಾಗಿ ಡೊಂಬನಿದ್ದೆಯನಾಡರಲ್‌ ನೀನಖ್‌ವೆ (ಪಂಜಾ. ೩-೫೬); ಈ 
ವನಿತೆಯ ಮೇಗಾಲಜನಾನೆಯ ಡೆಲ್ವುಗಳನೀಯೆ. ಭಯದಿಂ ನನಮಂ 
ಶಾವಂಜಿ ಫೊಳ್ಳುದೆಸೆ ಮುಂಳಾಲಿಂ ಫೊಅಗಾದೆಯೆಂಬದಡೆನಿಯೊಳೊಳವೇ 
(ರರ್ಮಾದ್ಮು. ೩-೧೪೧); ಸಾಡೆ ಪಗಿಲ್ತಿ ಸೆಮಾನೆಯ ಚೋಡೆನೆ ಮೇಗಾಲ್ಲಳಿ 
ಸೆದುವಾ ಹುಂದರಿಯಾ (ಇದ್ಭಟು ೩-೪೪). 

(ದೇ.1 ತಮಿ. ಅಮೆ. ಯಾರೆ, ಮಲ. ಅದು; ಶುಳು. 
ವಿಮೆ; ಕೊಂಡ. ಅಮೆ; ತೆಲು. ತಾಬೇಲು, ತಾಮೇಲು] 

ಅಮ್ಮೆ, (ನಾ). ಕಚ್ಚಾ ಆಹಾರ ಪದಾರ್ಥಗಳು; ಬೇಯಿಸದ ಪದಾ 

ರ್ಥಗಳು : ಅದರಿಗೆ ಧರೆಯ ಆಮೆಗಳೆಲ್ಲಾ ಸಲುವುದು ಅವರಿಗೆ ಕಳಸ 


ಇನ್ನಡಿಯೂ (ದೇನಾಂಧಿ. ೩-೧೩೯) ; ಓರೆರಾದಿ ಮಠ ಇನಿತು ಅನೆಸಾ; 


ಮಯ ಧರೆಯ ದಹಜನದ ಪನ್ನಿಬ್ಬರಿಗೆ (ಲೇದಾಘ- ೬-೧೩೩) ; ಅಕ್ಕಿ 
ಳಣಕ ಕಳಿಗೆಯೆ ಗೌಡಿಕೆಗಳ ಪೊಳ್ಳಳ ಅಮೆಗಳನಿತ್ತಾ (ದೇದಾಂಘು- 
೩-೧೩೯). [ಆಅಮ್ಮು]) 


kad 


ಆನ್ನೂಯ 


ಅನೆದೇಂೆ (ನಾ). ಒಂದು ತೆರಿಗೆ, ಸುಂಕ; ಆಮೆಯನ್ನು ಓಡಿ 
ಯುವ ಹಕ್ಕಿಗೆ ಕೊಡದೇಕಾದ ಸುಂಕ (?): ಗಾಣಡೆಣ? ಅಮೆದೊ! 
ಮಗ್ಗಮುದ್ರೆ ಒಳವಾಣು ಹೊರದಾಖು ಮದುವೆ * ಗೆ ಮುಂಕಾವೆ (ಎಳ. 
vi, ಶಿವಮೊ, ೩೧-೩೦ ; 1431). (ಅಮ್ಮೆ? * ತೆಂ) 
3] ಆಮೇಗೆ (ಆ). ತರುವಾಯ ; ಅನಂತರ: ಇಾಮಾಂಧಕಂಗಾಮೇಗೆ 
ಬರ್ವಾ ಕಾರ್ಯನಂ ಕಾಣಿಸದೆನುತ ಮಜುಗಿ (ಬಸವು. ೪೫-೬). 
(೪ (ಇ. ಅದು) * ಮೇಗೆ] 
ಆಮೇಲೆ (ಅ).*ಆಮೇಗೆ: *ಪುನರರ್ಥದೊಳ್‌ ಆ ಅಮೇಲೆಂಬರ್ಥದಲ್ಲಿ” 
(ತರುವೆ. 8. ೩೧೨ ಓಳು) ; ಅಮೇಲೆ ಅದನ್ನು ಬಿಡಿಸಿ ಶಂದು ಅರಸಿ ಉಳು 
ಬೇಕೆ ದೂರುತ್ತಾರೆ (ಮುಂಬಯಿ. ೪-೨೭). (ಅ (ಆ ಅಮ್ಮ) * ಮೇಳೆ) 
ಅಮೈತ್ರ (ಗು). ಸ್ನೇಹದಿಂದ ಕೂಡಿದ; ವಿಶ್ವಾಸವುಳ್ಳೆ : ಕತ್ರುನಾಕ 
ಖಣತ್ರ ಕರುಣಾಮಾಶ್ರ ದುರಿತಾಮಿತ್ರ ಭಕ್ತೆ ಕ್ಷೇತ್ರ ಜಂಗಮ ಸುಪ್ರಸಾದಾ 
ನೈೊತ್ರ (ಬಸಿ. ೫-೪೩). [೫ಂ.) 
ಆಮೋದ (ಗು). ೧. ಸಂತೋಷಕರವಾದ; ಸುಖಕರವಾದ: 
ಉಡಾನ್ನದ ಕಎಟುಂ ಪಿಸ ತೊದೆಯುಂ ಬೆಚ್ಚೆಗಾಸಿದಾನೋಣೆ ಸುಗಂಧ 
ನರಿದುಳಂ ನಾರ್ಪ ತುಪ್ಪಮುಂ. .. ಬಡ್ಡಿಸಿ (ವಡ್ಡ ಉ.೭೪-೧3).(ನಾ). 
೨. ಸಂತೋಷ; ಅನಂದ; ಸುಖ: ನೂರಾರು ಜನರ ಆ ಸಸ್ನೇಹ ಪರಿ 
ಚೆಯದಿಂದಲಂಡಾಮೋದಗೊಂಡೆ(ಇಂಜಾನ.೩೬-ಜ೨), ೩. ಸುವಾಸನೆ; 
ವೆರಿಮಳೆ: "ಅಮೋದಃ, ಪಠಿಮಳಃ, ಸೌರಛ್ಮಂ, ಸುಗೆಂಧಿಶಾ -ಈ ೪ 
ಕಂದ್ರೆ (ಪರಾಯ. ೧೪-೬೬); ತುಂಬಿ ಪೀರ್ವ' ಏೀರ್ದ ಪ್ರರ 
ಕಂಡಂದುಜು ತೆ ನವ್ಮಾರೋದದುಂ ಪೂಗಳೊಳ್‌ (ಜಗದಿ- ೧-೧೬),[ಸಂ.] 
; ಆಮೋದಖೇಲ (ನಾ). ಸಂತೋಷಕರವಾದ ಅಥವಾ ವಿನೋದದ 
| ಆಟಿ: ಸುಂದಂಯರಾಮೋದಖೇಲದಿಂದಿರಲಂದು ತೀರಡೆೊಳ್‌ ನವ 
ಸೆಹಿಯಾ (ಪಂಕ. ೧೬-೧೬). (ಆಮೋದ * ಪೇಲ) 


೫| ಆನೋದಟಚಿತ್ತ (ನಾ). ಸಂತೋಷಗೊಂಡ ಮನೆಸ್ಸು: ಅರು... 


ಕುರಂಗದವೋಲ್‌ ತೂರ್ಣಗತಿಪ್ರಯುಕ್ತಮಳಿಯಂತಾರೋದಟಿತ್ತಂ 
(mek. ೧೨-೧೦೨). [(ಅನೋದ 3 ಚಿತ್ರ) 
ಆಮೋದಿ (ಗು). ೧. ಸುಖದಿಂದ ಕೂಡಿದ; ಜನೆಂದವೈಳ್ಳ. ೨. ಸುವಾ 
ಸೆನೆಯುಳ್ಳ. (ನಾ). ೩. ಬಾಯಿಗೆ ಹಾಕಿಕೊಳ್ಳುವ ಸುಗಂಧ. 
[ಸಂ. ಆಮೋದಿನ್‌) 
ಅಮೋದಿತ (ಗು). ೧. ಸಂತೋಷಗೊಳಿಸಲ್ಪಟ್ಟ. ೨, ಸುವಾಸನೆ 
ಯುಂಟುವಸಾಡಲ್ಪಟ್ಟ : ನಜದಿವ್ಯ ಪರಿಮಳಾನೋದಿಕ ದಿಗಂಗಣಾ 
ಮುಖಂಗಳೆಪ್ಪ ಸುಗಂಧದ್ರದ್ಮಂಗಳಂ ಪೂಸಿ (೪೦3. ೩-೧೦೫ ದ). [ಸಂ.) 
ಆಮೋದಿಸು (ಕ್ರಿ). ೧. ಸುಖಿಸು; ಸಂಶೋಷವಡು: ಸ್ಮಾಮಿ 
ಯೋಲಗನಾದ ನೀನೆಯ್ದಿದಿರವ ಕೇಳ್ಡಾನೋದಿಸಿದನು ಬಾರೆಂದು (ಛಂನ. 
೪೬-೩೬). ೨. ಸುವಾಸನೆ ಕೊಡು : ಪರಿಣುಳದಿಂದಾಮೋದಿಸಿದೆ ಗಂಧ 
ದ್ರವೈದೊಳು (ಕುವ್ಯಾವಿ. ೩-೯೨) ; ಅದೋದಳಾನಂದಿಸುಕೆ ದುರ್ಗಂಧದ 
ಸೀಮೆಗೊಗದಳಿಯಂಕೆ ಅನೋರಿಸುಕ ಗುಣದೊಳಗೆ ದೋಷದ ಬಿಡುವಾ 
ಮನುಜರಿಗೆಣಗುನೆನು (ಕುರಾಖಾಂ. ೧-೪೩). [ಆಮೋದ * -ಇನ್ಕು) 
| ಆಮ್ನಾಯ (ನಾ). ೧. ನರಂಪರಾಗತವಾದ ಪದ್ಧತಿ; ಸಂಪ್ರದಾಯ; 
ವಂಶಾನುಗತ : ದಿರದೊಳ್‌ ಮೇಲಪ್ಪ ರೆಳ್ನೆಂಗಳೆಂಕಥಿತೆಂ ಮುಂ ಮತೆ 
ಮೊಳಿಗಿತ್ತನವು ತನ್ಮೂಮ್ನಾಯದಿಂ ಬಂದೊಡೀಕನುಮಾಗಳ್‌ ನೇ! 
ತೊಟ್ಟು ಬಂದನಿದಸೇಂ ನೀಮೆಬ್ಬರುಂ ಕಾಣೆರೇ (ಆದಿಫ. ೨-೧೫). 
೨. ವಂಶ; ಹೀಳಿಗೆ. ೩. ವೇದ: ನಿಜಪ್ವರೂನ ನಿರೂಪಣ ಡಳಿಶಸಳಂ 
ಸಮಾಮ್ನಾಯಕಂಕ್ರ ಲಕ್ಷ್ಮೀಕಾಂಕ ಶ್ರೀರಾದಧಕ್ತಿಯುಳ್ತೆ ... ರುತ್ರ 
ಪ್ರಣೇಶ ಶ್ರೀ ಆಗನ್ನಾಥವಿಆಯ (ಜಗದಿ. ೧-೪೦ ನ), (ಸ) 


33 


43 


ಅನ್ನೆ 


ಅಮ್ನೆ (ನಾ). ಸ್ಮೈತಿಗತಮಾಡುವಿಕೆ ; ನೆನಪಿಗೆ ಒಳಪಡಿಸುವುದು : 
ಚಿತ್ತದ ಅನ್ನೆಯಿಂದ ಶಾಸ್ತ್ರಛೀತಿಯಿಂದ ಕವಿತ್ವದ ಲಕ್ಷದಿಂದ ಅಕ್ಕ 
ನಿತ್ಯಬೆಂದು ಮಿಳ್ಕಾದವರಿಗೆ ಹೇಳುವ ಕರ್ತೃವಲ್ಲರೆ (ಹನು. ೬೨3). 

(ಸಂ. ಅದ್ನಾ) 

ಅಮ್ಮು (ನಾ). ಒಡೆತನ; ಸ್ವಾಮಿತ್ವ: ರತೆಡೊಂ ಶ್ರೀಧ್ರರುಷಯ್ಮ 

ಉಮ್ಮುದೊದರೊಳ್ಳಿ ಲ್ಲಾಡನೊತ್ತೆಂ (ಎಳ. 11, ಮೈಸೂರು. ೬-೬ ; ೫). 
(< 9ಕ್ಕೆ. ! ಕಮಿ. ಕ್ಕೊ] 

ಅಮ್ಮುಳಿಂಜ (ನಾ). ಒಂದು ಊರಿನ ಹೆಸರು: ಛೀನುಂಣತೇಖರು 
ಭೊಂದುಣ ನೇಖರು ಸಹವಾಗಿ ಆಂದುಳಿಂಜದಲು ಕ[ಂ)ಮ್ಮ್ಮುರಂಬಳಿಯೆ 
(Mes. Ix, suo ; 46). (1) 

ಆಮ್ರ್ಸ, ಆಂಟರ, ಆಂಬ್ರ (ನಾ). ಹುಳಿ; ಸಾರು: ಅದ್ರುಮೂಡ್ಮಾಳೆ 
೪ಅಟಿಣಕೆಂಖ ಗಟಿಬಾನೆನ್ವ ಬೀಗುತಿ (ಲೋಳ. ೩೨) ; ಅಮ್ರವನ್ನು 
ಸುತ್ರನೆ ಸುರಿದುಕೊಂಡ ಶಿವನಗೌಡ (ಳ6ತಾ. ೬೪) ನಮ್ಮ ಮನೆಯಲ್ಲಿ 
ಅವರೆಕಾಳ ಅವ್ರು (ಊಂ). ಆಂಬರೆ (9). ಆಂಬ್ರ : ಹೊಸಕೆನಲು 
ಕ್ರಾರಾಂಬ್ರ ಲವಜಾದ್ಯಸಮರಸಯುತದೂಗೆ ಸೌಗಂಧಿಸುವ ಮಾಂಸ 
ನಟ್ಟು (ಬಸ್ಯ. ೫೩-೩೫) ; ವಗ್ಗರಣಿಯಿಕ್ತಾಂಬ್ರಮಾ ಲೇಸಿನಂ ಮಾಡಿ 
(6ರರೋ. ೯-೩೬). [ಆ ಸಂ. ಇದ್ದು) 

ಅಮ್ತ (ನಾ). ಮಾವಿನ ಮರ; ಮಾವು: ಕಣ್ಣೆ ಕರಟೊಬ್ಬದುವುವ್ರು 
ಮಹೀಟರಾಜಿಗಳ್‌ (ನುಳುವವ. ೪-೪) ಹಿರಿ ಶಂದಿಕ್ಕಿದಕೋಳಿ ದಾಗ್ವ 
ಕಿತೆಯಿಟ್ಟಾದ್ರುಂ (೧0೪. ೧-೩೧). [೫] 

ಅಮ್ರದಸೊಪ್ಟೈ (ನಾ). ಒಂದು ಬಗೆಯ ಸೊಪ್ಪು (ರಂಗ. 
ತಿ೬-ಬತ). [ಅದ್ಭ್ರೃ * ನೊಬ್ಬ) 

ಆಮ್ರರಸ (ನಾ). ಮಾವಿನ ಹಣ್ಣಿನ ರಸ: ಘೃಕಕ್ಷೀರಡಲಿನಾ4ಕೇರೆ 
ತೋಯೂನ್ರುರಸೇಶ್ಸುರನೆಗೆಂಛೋದೆಳಾದಿಗಳಿಂ ಮಾಡುವ ಸದನಮುಂ 
(ಅದಿಫು. ೧೨-೧೩ ದ), [ಅದ್ರ ರಳ] 

ಅಮ್ರವನ (ನಾ). ಮಾವಿನ ಮರಗಳಿರುವ ವನ; ಮಾವಿನ 
ತೋಪು: ಉಸ್ಮದಲ್ಟೆಂಗಮೂಳಿಉರೆರಮುಖರೀಕೃತಾಮ್ರವನಂ (೪೦. 
೧೬-೬೨)  ಭಗನಂಕವು ಇಲ್ಲಿಯೇ ನನ್ನ ಅನ್ರುವಸದಲ್ಲಿ ತಂಗಿದ್ದಾನೆ 
(ತತ್ತುದು. 99), (ಸಂ. ಅನ್ರುನಣ (ಅವ್ರು * ದಸ) 

ಅಮ್ರವಲ್ಲಿ (ನಾ): ಮಾವಿನ ಬಳ್ಳಿ: ಛಗ್ನವಾಗೆ... ನಾಬ್ರುನಲ್ಲಿ | ೨ 
ವೋಲ್‌ (ಜವ. ೨-೩೬). [ಆನ್ರ್ಯು * ನಲ್ಲಿ] 

ಆಮ್ರಾತಳ (ನಾ). ಅಮಟಿಯ ಮರ,--ಕಾಯಿ: ಆಮ್ರೂಕಕ ಕೇತನ 
ನಿಳೇತದುಳಿ ಕುಳ ಹಿಳೆ ವಿರಟಿತ ಪಶ್ಚಮಾಕ (ಉ ೨ತಿಪು. ೩-೬ ೮) 
ತಿಳಳಾಮ್ರೂಳ(ಪ)ಳ ಬೆಬ್ಬ(ದ) ವತ್ತ ಸಿರಿಸಾಂಕೋರಾಖ್ಕ ಭಲ್ಲಾತ 
ಕಾಮಳಳಾವ್ಯಂಘ್ರಪಮೂಳಮಂ ಬಳಿಸಿ ಪುಶ್ತಾದಂದು (ರೋಕೋಜ, [33 
5-೨೭), [ಸಂ.) 

ಆಮ್ರಾಯ (ನಾ). ಒಂದು ಬಗೆಯ ಹೊವು: ಕಟ್ಟಿಕನಾದ್ರೂಯ | 
೪ಗಂಕದೂಲಿಕೆಯಂ (ಕದ. ೩-9೩), (ಸಂ.) | 

ಅನ್ರೇಡಿತ (ನಾ). ಹೇಳಿದುದನ್ನು ಮತ್ತಿ ಹೇಳುವುದು; ದ್ವಿರುಕ್ತಿ ;| 
ಪುನರುಕ್ತಿ: ಅಡಿಕಮೆಸಗೆ ಸಮಂತಾಮ್ರೇಡಿಕೆಮುಂ ಮಹಿಪ ಬಗೆ, 
ಪೊಡೆಂಡು ಮುಖುರ್ವಾತ್ರ್ರ್ರೀಡೆಯನುವ್‌ದು ಕುದೂರಳ ಜೂಡಾಮಣೆ | 
ಕಂಡೆಯೆಂದುದರ್ಳೆರ್ದೆಗೊರಡಂ (ಪಾಲ್ರಧ. ೨-೩). ([ಸಂ.] | 

ಅನ್ನು (ನಾ). ೧. ಹುಳಿ; ಹುಳಿರನೆ: *ಅದ್ದುಮೆಂಡೆನಲ್ಫಾ ಹುಳಿಗ ; 
ಮಳ್ಳು 6 ಗ (ಮೂಗಲಾ. ಒಣ-೫) ; ಕೊಡದಾಲ ಕೆಡಿಸುವೊಡಾಸ್ದುದೆರಿಶಾಗ 
ಬೇಕೆಂದು (ಹಹಳಾ. ೩-೨೨) ; ತೊದರ್ಗಿಂದ್ರೇಜ್ಮನ್‌ ಮಿಕ್ಳಿನಾನ್ಲುಳೆ 
ಸಿಕೆಂ (ಅಟ್ಟಮ. 9-೧೪೧), ತಿ. ಹುಣಿಸೆ. (ಸಂ.) 


19 


48 


ರ್ಕ 


೫ 


ಆಯ್‌, 
ಸ ಅನ್ಲುಕಾರಳೆ (ನಾ). ಅಮ್ಲವನ್ನುಂಟುಮಾಡುವುದು. (ಸಂ) 
| ಅಮ್ಲಜನಳ (ನಾ). ಪ್ರಾಣವಾಯು; ಆಕ್ಸಿಜೆನ್‌: ಅದ್ದುಣಶಕ, 


ಸಾರಜನಳೆ, ಆಲಜಸಳೆ, ಇಂಗಾಲ ನೊದಲಾದ ನಿರವಯವ (1808028) 
ವಸ್ತುಗಳ ರಾಸಾಯನಿಕ ಸಂಕಲನದಿಂದ ರೊದ್ರಿಗೊಳ್ಳುವ ಪಿಷ್ಟ ಮೇದನ್ನು 
ಮತ್ತು ಸಹಾರಜನಳ ಪಬಾರ್ಥಗಳೆ ಪ್ರಾಣಿ ಗಳ ಆಹಾರದಸ್ತುಗಳು 
(ಖ್ರಾಣಿಕಾ, ೯). (ಅದ್ದು * ಜನಳ] 

ಅನ್ಲುದಾಡಿಬು (ನಾ). ದಾಳಿಂಬೆಯಲ್ಲಿ ಒಂದು ಬಗೆ; ಹುಳಿ 
ದಾಳಿಂಬೆ: ಮಧುರದಾಡಿವು, ಆಮ್ಲೆಲಾಡಿದು... ಫಲಂಗಳುಳ್ಳ ಕರು 
ಧಳೆಕೊಗಳುಂ (ಶೇಕ. ೨೧೧). (ಅನ್ನು * ದಾಡಿದು) 

| ಅಮ್ತ ಪಿತ್ತ (ನಾ). ಒಂದು ರೋಗ: ಅದ್ದುಪಿಕ್ತಳ್ಕೆ ಹತ್ರಿಹರಳ ಹುಂಡು 

| ಡೋರಂಜೂಡಿ ಏಲಕ್ಕಿ ಸಕ್ಕರೆಯಲ್ಲಿ ಕೊಳ್ಳಲು ಅದ್ದುವಿಶ್ತ ಮೂಣ್ಗುಂ 
(ವಿದೈದಿ ೩೪). [ಅನ್ನು * ಪಿತ್ತ) 

ಅನ್ಲುಪೀತ (ನಾ). ಒಂದು ಗಿಡ: “ಗೆಣಸು ಗುಣಮೂಲಿದಾಗುಡಿಯ 
ಧೋಮುಖಿಯ ಂಜೆ(ಯ)ಹಳದಿಯಾದ್ದು( ಉಂ. ಮ್ರ) ಮೀಕಂ 
(wenn. 90-೩೩). (?) 

ಅನ್ಸುವತಿ (ನಾ). ಒಂದು ಬಗೆಯೆ ಗಿಡ: *ಅವ್ಲ ಕಾಕಾ. ಮ್ರ]ದತ 
ಮೋಟಿ ಜೇವಣೆಕೆ(ಗೆ) ಮುಧುರ್ಯೆಯಳ್ಳು * (ಮೂಗಲಾ. ೪೨-೬೭). 

(ಹೆಂ. ಅಮ್ಲುದಶೀ] 
ಅಮ್ಹವೇತಸ (ನಾ). ಒಂದು ಬಗೆಯ ಹುಳಿ ಹಟ್ಟಿಗಿಡ. 
[ಅದ್ದು * ದೇಶಸ) 
ಅಮಿ ಕರಣ (ನಾ). ಹುಳಿಮಾಡುವಿಕೆ (ಹಟ ಂಂ, ಪಾರ). 
ಸೊ.) 


ಅನ್ನಿ್ಲಾಳರಿಸು (ಕ್ರಿ). ಹುಳಿಯಾಗಿಸು; “ಆಮ್ಲ ವನ್ನಾಗಿ ತಿರುಗಿಸು * 
(೬ಟೆ!17. ೪). (ಆಮ್ಲಾಳರಣ 9 -ಇನ್ಯು) 

ಆಅಮ್ಲಾಯ (ಗು). ಹುಳಿಯಾದ: ಬೀಜದ ರಚನೆಯಲ್ಲಿಯೆ 
ಅಬ್ಲೂಯ ಪ್ರಶ್ಕಾಮ್ಲಾಯ ಪಸ್ತುಗಳಿರುತ್ತವೆ (ಪ್ರಾಡಕಾ. ೬೧). [೫ಂ.) 

ಆನ್ಲೇಟು (ನಾ). ಮೊಟ್ಟೆಯಿಂದ ಮಾಡಿದ ದೋಸೆ: *ಯಾಳೆ 
ಮುದು, ಹೊರಗೆ ಅದ್ದೇಟು ಕಟ್ಟೀಟು ಆಗಿದೆಯೇನೋ * (ಪಾರ. 
೨೦). (+ ಇಂ. Omcktt) 

೫| ಆಯ್‌,, ಆಯ್ಕಿ, ಆಯ್ಕು (ಕ್ರಿ). ೧. ವಿರಳವಾಗಿ ಅಲಲ್ಲಿ (ಬಡ್ಡಿ) 
ಕುವ ಪದಾರ್ಥಗಳನ್ನು ಕೇಖರಿಸು; ಆರಿಸು; ಸಂಗ್ರಹಿಸು; ಅದ್ಕ 
(ಧೂತಕೃ), ಆದು (ಭೂತನ್ಯೋೊ): “ಈಯ್‌-ವಿರಲವಸ್ತ್ವಾಳರ್ಷಜೇ, 
ಅಯುಷ್ಯೇ ಆ (ವಯಸ್ಸು) (ಕರುಧಾ) ; ಅಮೋದ ಕುಸುಮ ಸಮಿತಿಯ 
ನೌಮರಗಳೊಳುಯ್ದ್ಜು ಕೊಯ್ದುಮಿಲ್ಲಿಗೆ ಬರ್ನೆಂ (ಕವಿರಾ, ೩-೧೩೨) 1 
ಅಂಬಣಂ ಜಚ್‌ಯೆ ಮುತ್ತಿದ ಕೇಡೆನೆ ಗೋಡಿ ನೋಡಿ ಬಳ್ಳುತ್ತಿರೆ ಯೇನ 
ಮಿಭದಿವನ್ನಾ(ಯ್ತು)ದೊ ತಪ್ಪದೆ ಬೇಟ್‌ಮೆಂಬ ಧೂಪೋತ್ಸಮನಂ 
(ದೇಜೆಳಾ. ೯-೩೯) | ಒಂದು ದರುಷದಾರಂಬಳ್ಳಾಆದೆ ಸುವಸ್ನೈದರೆಮೆಂ 
ಜಲಗುಟವಮಾಯ್ನುಣ್ಟೂಳ್ಳೆ ಲಮಗನುಂ (ಛರ್ನದ್ಮು. ೬-೧೨೬), 
ತಿ. ಮನಸ್ಸಿಗೆ ಒಬ್ಬದುದನ್ನು ಮಾತ್ರ ಸ್ವೀಕರಿಸು; ಡುನಾಯಿಸು: 
ಅಕೇನಭಾಜಾವಿಷಯೋತ್ತಿಯಂ ಬಗೆದುನೋಡಿ ಪ್ರೆರಾಣಕವಿ ಪ್ರಧು 
ಪ್ರಯೋಗಾವಿಲ ಸಮ್ಗೆಜೋದಯನುನಾಯ್ದದಣಂ ನಮೆ ದೊಂದು 
ಕಾನ್ಯದಿಂ (೪ ವಿರಾ. ೨-೧೫ಾ) ; ಬಿರುದರನದಟಿಕೊಳುಬ್ಬರಮುರಿದರೆ 
ನಾಯ್ಡಣಸಿಕೊಂಡುವಬಂಗಗ ಕಡೆಗಳ್‌ (ಲೂನಾ. ೧೨-೧೧೪) । ಇಂತಿಂತ 
ನಂಕಳಾಂಕಲಶಾಂತಂಗಳನಾಯ್ನು ಕೊಯ್ದು (ಗಿರಳ. ೫-೬೬) ; ಸರಸ 
ವೀಡಾಧ್ದಣಯ ಹಂಸೆಯ ಗರುವ ಗತಿಗಳನಾಯ್ಕು ಮನ್ಮಥ ವರ 
ಏರಿಂಟಿಯೆ ಸೃಕದನು ಖಾಂಡಾಲಗಂಡಗೆಯೆ (ಉುದ್ಯಾಳ. ೧೩-೧೬). 


I 
| 
| 
i 
| 
j 
| 
|| 
H 
1 
I 


-ಆಯ್ಕ್‌ 


೩. (ಉತ್ತಮವಾದ ಅಥವಾ ಬೇಕಾದ ವಸ್ತುಗಳ ಜತೆಯಲ್ಲಿ 
ಬೆರಸಿಕೊಂಡಿರುವ ಬೇಡದ ವಸ್ತುಗಳನ್ನು) ಬೇರ್ಪಡಿಸು: “ಆಯ್‌ 
ಇತಿ ರತ್ನ ವಸ್ತು ಫಲಪುಸ್ಪಾದಿ ವಸ್ತುಸಮೂಹೇ ಸಮಾಟೀನ ವಸ್ತೂನಾಂ 
ಪೃಳಕ್ಕರಣಂ? (ತದ್ಮಾತು. 9೪೧ ದ್ಯಾಪ್ಕಾ). ಆಯ್ಕಿ:೧. ಅಡೆಗನಾಯಿದು 
ಕೆದರು ರಳುತವ ಶುಡುಕಿ ಚೆಬ್ಬುವ ಕರಿಯ ಬರಿಕೈ ಅಡಿಸಿದುತ್ರ ಹುಟ್ಟಾಗಿ 
ಯೆದುಲಾಜನ ಸರಿಗ್ರಹಳೆ (ಕುವ್ಕಾಳೀ. ೪-9೨). ೨. ಚೋಯಿಸನ 
ಕರೆದಖಿಳ ದಿದಸದೊಳಾಯಿದರು ಶುಧದಿನದನು (ಕುದ್ಮಾಳ. ೭-೧೩). 
೩. ಅಕ್ಕಿಯಲ್ಲಿರುವ ಕಬ್ಬನ್ನೆಲ್ಲಾ ಸ್ವಲ್ಪ ಆಯಿ (ರೂಂ). ಆಯು, : ೧. 
ಬಿದ್ದೆ ಬಳೀಲಿ ದೆರಣೆ ಆಯಜೇಕು, ಇದ್ದ ಬಳೀಲಿ ಇರಬೇಕು (ಗಾರ); 
ಕೆಳಗೆ ಉದುರಿದ್ದ ಹಬ್ನುಗಳನ್ನು ಆಯುವುದರಲ್ಲಿ ನಿರತನಾಗಿದ್ದ (ರ). 
ತಿ. ಈ ಹಣ್ಣಿನ ರಾಸಿಯಲ್ಲಿ ಒಳ್ಳೆಯ ಹಣ್ಣನ್ನು ಆಯು (ರೂಢಿ). 
ಷಿ, ಅಕ್ಕಿಯಲ್ಲಿ ಳಬ್ಬನ್ನಾಯುತ್ತಿದ್ದೆಳು (ರೂಢಿ). 
ಅದುಣಿಗ ಇ ಭಿಕ್ಷೆಬೇಡಿ ಜೀವಿಸುವವನು (ದಕ. ೨). ಆಯ್ದು 
ಕೊಳ್‌ « ಆರಿಸಿಕೊ; ಚುನಾಯಿಸಿಕೊ : ಕನಕರಜತ ವಿಚಿತ್ರಾಲಂಕೃತ 
ಸ್ನರೂಪನಮನ್ಹಿತಂಗಳುದುಪ್ಪ ಗಡೆಗಳುಬುನಿರ್ವರುವನಯ್ದುಕೊಂಡು 
(ಗಡಾಯು. ೪-೧ ವೆ) , ವಸುಧಾಗಧಟ್ಟಂ ಕೇಳ್ದಾ ಕಥುಸಮುದ್ರದೊಳ್‌ 
ಪಂಚರತ್ನಮಲ್ಪೈದು ಕಥೆಗಳನಾಯ್ಡುಳಕೊಂಡು ಜಂಚತಂತ್ರಮೆಂದು ಬೆಸ 
ರಟ್ಟು (ಪಂಡತಂ. ೧-೩). 
(ದೇ. 8 ತಮಿ. ಮಲ. ಆಯ್‌; ತುಳು. ಆಯು; ಕೊಡ. 
ಆಯ್‌ ; ಪರ್ಚಿ. ಆಡ್‌ ; ಗೊಂಡಿ. ಆಟಾನಾ; ಕು. 
ಅಸ್ಮೆ; ಳುವಿ. ಅಚಲಿ; ಕುರುಖ್‌. ಆದಾ; ಮರ್ತೊ. ಅಡೆ) 
ಎಆಯ್ಕ್‌ (3). ಆ ದಿಫ್ಸಿನೆ, ಆ ಕಡೆಯ ಎಂಬ ಅಥಶದಲ್ಲಿ ದಿಗ್ವಾ 
ಚಕಗ ಳಿಗೆ ಸೇರುವ ಒಂದು ಪ್ರತ್ಯಯ: ಅನ್ನೆಬನ್ನು ಬೆಟ್ಟದಾ 
ಮೂಡಾಯ'್‌ ಪೊರೆಎ ಬನ್ನು ತುಲ್ಮಿಲ್ಲಾಲೊಳ್ಳೂಡಿತ್ತು ಸೀಮೆ (ಮೈಲಿ. 
೧೯೩೬, ೫೬-೨೯ ; 510) ; ಪೊಲಮೇರೆ ಪ್ರಾಟೀಡೆಸೆ ಪನೆದ್ಗುಣ್ಣೆಯಿನ್ನೂ 
ಡಾಯ್‌ ಕಡೆ (ಎಳ. ಸ (8), ಮುಳವಾ. ೩೨9-೪ ; 619) । ಬೆಟ್ಟದ 
ಮೇಲ್ಪೊರಳೆಟನ್ಮು ಮೂಡಾಯ್‌ ಸ(ಹೀ)ಮೆಯುಳ್‌ ಕು[ಕೂ)]ಡಿತ್ತು 
(ಇಳ. ೫೪10, ೬೬೦-೨೮೦; 96ಯ ಕತ)."ತೆಂಕಾಯ್‌',"'ಮೂಡಾಯ್‌ 
ಪಂ. (ಆಗು?) 
ಆಯ, (ನಾ). ೧. ಒಳಗು; ಮರ್ಮ; ರಹಸ್ಯೆ: ಆ ಯಜ್ಞಸಂಗತಿ 
ಯನಾ ಬಾದರಾಯಣಂ ಪೇಳೆ ಬಳಿಕದನಿಪಂ ಧರ್ಮಸಾರಾಯಮಂ 
ಕೇಳ್ಸನಾ ಮುನಿದರೆನೊಳು (ಶೈಮಿಳಾ. ೫-೪೮); ಆಯದಲಿ ನಿಜದಿ 
ನಿಂದಾಯವನು ಅಜ) ಯದಲೆ ವಾಯಳ್ಳೆ ಜಪದ ಜಪಿಸುದ ಯೋಗಿಯ ; 
ದಾಯ ನೋಡೆಂದೆ (ಸರ್ವಜ್ಞ. ೩೩೪). ೨. ಐರ್ರರ್ಯ; ಸಂಪತ್ತು: 
ಶ್ರೀಯುವತಿಯನಾ ವೀರಶ್ರೀಯುವಶಿಗೆ ಸವಶಿಮಾಎಕ್ಷಿ ನೆಂದರಿನೃಪರು 
ಉೃಯರೆರಸೆಟಗೆದುಳೊಂಡು ಧರಾಯುದಕಿಗೆ ನೆಗಬ್ಬ ಹರಿಗನೊರ್ನ್ವನೆ 
ಗಂಡೆಂ (ಪಂದಭಾ. ೧೧-೧) । ಸಲೆಸಂದ ಡೆಕ್ರಿವೃಂದದೆ ಡ)ಲಬಾಯದಾಯ 
ಶಯ ಬೀರದ ಡಾಗವ ಮಾತುಗಳ್‌ ಪೊದಲಗ್ಲೊಡವಿರೆ ತತ್ವೃಶಸ್ತಿಗಳೊಳಂ 
ತರನೊಯ್ಮನೆ ನೋಡಿ ನೋಡಿ (ಅ೧ತ. ೧೩-೬೧); ನೀಮೆಮಗೆ 
ಪೇಟ್‌ಂ ಸ್ವೇಚ್ಛೆಯಿಂ ವೃದ್ಛೆಯಂ ಎಂಬುದುಮಾ ಪಂಡಿತಂ ಕನ್ನಗಳ್ಳೆ 
ನಂತೆ ಬಳಪಮಂ ತೆಗೆದ ಕಬ್ಬಿಗನಂತೆ ಗೋಮೂತ್ರಕವೃತ್ತಾಳಂಕೃತನಾಗಿ 
ಧಂಡಾರಿಗನಂತಾಯಮಂ ಏಡಿದು ಜೂದುಗಾಜನಂತೆ ಕವಡಿಳೆಯ ತಸ 
ತೆಗೆಡು (ಸುಳುಮಾ. ೩-೬, ವ). ೩. (ಶರೀರದ) ಮರ್ಮಸ್ಥಾ 
ಅಪಾಯದ ಸ್ಥೆಳೆ: ದುರುಳನೆಂದನು ಪಕ್ಷಿ ಸಾಯದಿಕೆ ಆಯೆಗಳ ನ್ನ 
ಮಾಚದಂತೆ ತೋರಿಸಿ ಕಾಮಯೆನ್ನ ಲಾಗರಿದು ತನ್ನ ಪ್ರಾಣವಂಗುಷ್ಯ | ಆ 
ದೊಳಗಿಯುದೆಂದು ರಾವಣಂ ಳದ ನುಡಿಯೆ (ತುರಂಗ ೩೪-೬೪). | 


೬೪೦ 


-ಆಯ್ಯ 
೪, ಪ್ರಮಾಣ; ಪರಿಮಿತಿ; ಆಳತೆ: ತದ್ವಕಾತನಯ ವಿರೋಹಮುಂ 
ಹರಿಯ ವಿಕ್ರಮದಾಯಮುಮೇನುಬಾತ್ರಮೋ (ಶಾಂತಿಭ. ೨-೧೦೫); 
ಶ್ರೀಯುಲೇಂದ್ರೆನ ಡರಣಕಮಲಕದಾಯದಲಿ ಬೂಡಡಿಗೆ ನೊ!ಯನೆ 
ರಾಯ ಕೇಳ್ಕಿಯಾ ಮಹಾಬ್ರಹ್ಮಾಂಡಜಿರಡಡಿಯ (ಸಂಭವ. ೧೦ ಕೂ); 
ತಾಯಿವೊಲು ನಿನೆಡಿಕ್ಕ, ಮಡದಿವೊಲು ಕಾಯಬನರಾಯವನು ಸಾ 
ನೋಡು (ಮಂಕುಳ, ೩೯೯), ೫, ಕ್ರಮ; ರೀತಿ; ನೀತಿ: ಕೊಡಿರ್‌ ನಂ 
ಯಿಷುದಂದದೆ ಗಂಡರ್‌ ಪಲಯಿಸುವುದಾಯನೊ ಛಲಮಂ ಕೊಂಡೆಸತ 
ರಾರೊ (ಗವಾಯು. ೫-೩೩) ; ಪೊಸ ಮಿಂಟನಧೊಲ್ಪಳಂಹುತಾಯದಿಂರರಿ 
ಯಿಡುದ ತುಜುಲಾಳ್ಗೆಳ್‌ (ಉದ್ಭಟ. ೧-೮೦ ವ); ಟಾಗಮುಂ ಶಿರ್ಟಿರ 
ಸೊಂಭುಂ ಶೆರ್ಮೆಯಂಂ ನನ್ನಿ ಗೆ ನೆಲೆಯೆನಿಸಿದಾ? ಯೆಮುಂ ದೀರೆಮುಂ... 

ಕೈಮಿಗೆ (ಕಟ್ಬಳಾ. ೧೯೯). Ng ಉದ್ದೇಶ; ನಿಶ್ಚಯ; ಅಭಿಪ್ರಾಯ : 

ಏನು ನೃಪ ಸಂಗರೆದೆನ್ಲೊಳೆಗಾನಲಾಜಿಯಾ ಸೋತೆನೆಂದನುಮೂನಲ್ಲಡೆ 
ಪೇಳ್ಗೆಪೇಯಾ ಬಿಡೆಸಬ್ಲದೊಡೆ ಬಜ್‌ದೆ ಏನು ನಿಣ್ನಿಯವನು ಹೇಳಿಕೆ 
(ಉತ್ತರಾ. ೬-೩೪). ೭, ರಚನೆಯ ವಿಧಾನ; ಯೋಜನೆ; ಕಳ್ಳ 
ಡದ ನೆಲಗಟ್ಟಿನ ಆಕಾರ ಮುಂಶಾದುದು ; ಏನೆಂಬೆನೀ ಹಸ್ತಂ! 
ಯಳತೆಯಾಯಧಿಷ್ಮಾನವೀಕೇಖೆಯಾ ಖಂಡೆಯಂ ಕಡೆಗೆಯಾತಾತ 
ವೀಯಾಯವನೀಗೃಹವೆಂದು ಜೆಸರಿಡುದರಿಲ್ಲೆಂದು ಹಿಂದೆ ಮುಂಕೆ 
(ಸಿದ್ದಾ, ೩-೪೩) ; ಆಯ ಹಾಳೋವಾಗಲೆ ನ್ಯಾಯ ಬಂತು (ಗಾರೆ). 
೮, ಸೌಕರ್ಯ; ಅನುಕೂಲತೆ: ಆಂ ಬರ್ದನ್ನವಾಯಂ ಥಿನಗಿರು 
ನಿಗತಾಪಾಯಮಪ್ಪೊಂದುಜಾಯೆಂ (ಅಗದಿ. ನ ತಾಯೆ 
ಕೇಳೀ ವಿದ್ರಪುರಡೊಳಗಾಯದುಂಟಿನಗೆಂದು ರೆಳ್ಳ ಸನಾಯಿ ನೆಂಸಿತ 
ನೂರ ಜೊಣಗಣ ಕೈಲಶಿಖರದಲಿ (ಕುವ್ಯಾಳ. ೧-೧೧) ] ಅಲಟೆದುರವ 
ಹೀಳ ನಡುವೋರುಂಟಿ ಮೂನಿಬ್ಬದ ಮನೆಗೆ ಗೌರಿ ಯ ಕೊಟ್ಟರೆ ಆಯಾ 
ಇನ್ಮಾರು ಕಲಿಸೋರು (ಜಾವದ. ೧೦೫). ೯. ಸಮಸ್ಥಿತಿ; ಹಿಡಿತ: 
ಸಣ್ಣಬಳ್ಳಿ ಕಾಲಿಗೆ ಸಿಕ್ಕಿದರೂ ಆಯ ತಬ್ಬಿ ಬೀಳುವಂತಾಗುತ್ತಿತ್ತು 
(ತಡೆದಾ- ॥॥, 122) | ನಿಂತಿದ್ದ ಆಯು ಶಬ್ಬ ಮುಂಡೆ ಕೊಂಡ ಮುಗ್ಗಯಾರೆ 
(ಅಲಹೂ. ೧೪). ೧೦. ನಿಯಮ ; ದೇವ ಸ್ಥಾ ನದ ಕಟ್ಟಳೆ (೪. 
೧೧. ಶರೀರದ ಒಂದು ಧಾಗ ($). ೧೨. ವಿವರ; ತಪಸೀಲು (4). 
೧೩. ಅಗಲಕ್ಕಿಂತ ಉದ್ದ ಅಧಿಕವುಳ್ಳಿದ್ದು; ದೀರ್ಥಚತಶುರಸ್ರ. 

(ಜೀ. 1 ತಮಿ. ಆಯ್ದು ೩ ಅಗಲ, ವಿಸ್ತಾರ ; ಶುಳು. ಆಯಾ 
ಅಳತೆ, ಪ್ರಮಾಣ ; ತೆಲು. ಆಯಿತಮು, ಆಯಿತ್ತಮು. 
1 ಸಂ. ಆಯ) 


ಆಯ್ಕ (ನಾ).೬ ಆತ: ಆಯನ ಸಶಿ ಭನನದೊಳಶ್ಶಾಯತ ಪಠಿಭಕ್ತೆ ನಾಗಿ 


ಕದ್ದೆ (ಎಇ. ಜಳ, ೧೦೪-೧೭ ; 1093). (ಅ (ವ ಅದ್ಭು) * ಅಯ್ಯ) 


| ಆಯ್ಕ , (ನಾ). ಪರಾಕ್ರಮ; ಸಾಮರ್ಥ್ಯ (?): ತಟ್ಟರೊಡಾಕನೆೊಳಈ 


1 
| 
| 


ವೊಡವುಟ್ಟ।! 'ರುವವೀಗೆ ಸಂಪು ಪೆಂಓಿನೊಳಾಯಂ ಕಟ್ಟಾಯೆದೊಳಳರ 
4ವಿಸೊಳೂಟ್ಟಜೆ ಪುಟ್ಟಿದುದು ಫೋಲ್ವಲರ್‌ ಬಡ್ಲಿಗನಂ. (ಪಂಪಲಾ 
೧೨೨೪); ಡಲಮಿಬ್ಲದ ಗಂಡಂ ಕಂಬುಲಮಿಬ್ಬದವದನಮಾಯಮಿನ್ನರ 
ತುಟ್‌ಲಾಳ್‌ (ಆಜಿಡಿ. ೬-೯೫) ; ಪದುಳಂ ಕುಳ್ಳಿರ್ಲೆದುಗಾಯದ ಮೂಕ 
ತಗುಳೆಗಐಪಿ ಫೋದಂ ಸಂದಿರ್ದರಟರೊಳಿಕ್‌ದಜ್‌ಯೆಂ ಶಬ್ರದೆ ಕಮ್ಮಚ 
ಯೋಜನೆನಿಸಿದಂ ಬಿಲ್ಲೋಜಂ (ಗದಾಯು. ೨-೧೬) ; ಅರ್ಫು ಕುಂದಿತ್ತು 
ಕೌಡಂ ತೊಲಗಿಶ್ತಾಯಂ ಬಳಲ್ಲತ್ತು (ಹೌಇ3. 1X4, ೧೧೬-೬ ;. 1613); 

ಶಿಷ್ಟ ಬ್ರಹ ಳೆ ಯ್ದ ಭೀತಿಯಥಿಶ್ಚಾಯಮನದ್ರೈಳೆಯ್ನು ಡಲಮೂ 
ಕೈಳೊಂಡು (ಮೈಳರಿ. ೧೯೩೯, ೩೬-೬; 10%). (1) 


-ಆಯ್ಕ (ಪ್ರ). ಒಂದು ಭಾವನಾಮ ಪ್ರತ್ಯಯ. "ಉಳಿತಾಯ', 


"ಪೂರಾಯ; "ಬಂಡಾಯ' ಪರಾ. 


ಆಯ್ಕ 


ಆಯ್ಕೆ (ಪ್ರ). ಹೊಗಸರ ಹೆಸರುಗಳ ಜತೆಗೆ ಅಮ್ಮ ಎಂಬ ಅರ್ಥ 
ದೆಲ್ಲಿ ಕೆಲವು ವೇಳೆ ಸೇರುವ ಪ್ರತ್ಯಯ. ಉದಾ: ಅನೆಲಾಯ, 
ಕಮಲಾಯ. 

ಆಯ್ಕೆ (ನಾ). ಕಾಗಾಲಾನನೆಯ ವಿಸ್ತರಣೆ (9): ಮಿಗುವಾಯಂ 
ಜತಿ ತಾಕಮುಜ್ತಳಿನ ಮಿತ್ರಂ ತತ್ಪಮೂಣಂ ಕರಂ ಬಗೆಗೊಂದಾಶ್ರುತಿ 
ಮಗ್‌ ಬಹಾದಗೆ ಲಸದ್ಭ್ಯಾಮಂಗಳಾಟತ್ಯದಿಂ ಫುಗೆ ಪಳ್ಳಾಡ ನನೀನ 
ತಾನಕತಿಯೊಪ್ಪಲ್‌ ಜಾಡಿದರ್‌ (ಉಲ್ಭಟ. ೬-೬). (1) 

ಆಯ, (ನಾ). ೧. ಆದಾಯ; ಹುಟ್ಟುವಳಿ; ವರಮಾನ: ಪ್ರಾಯ! 
ಶ್ವಿತ್ತ ನಿಮಿಕ್ತರೊಳಿಯದ ಪಗಮೆನೆತಂಿತ್ತುಮೂರೊಳ್ಳಹಿರಣ್ಮಾಯದ | 
ಪಣಮುಂ ಶೆರ್ಗ್ಗೆಜ!ಗಾಯಮಿದೆಸ್ಟ್ನೊಸದು(ಸೆದು)ಕೊಟ್ಟೊರೀ ಸಸ 


೬೪೧ 


ಆಯಳಟ್ಟು, 


|ಆಯಂದಪ್ಪು (ಕ್ರಿ). ೧. ಕೆಚ್ಚುಗುಂದು; ಸಾಮರ್ಥ್ಯ ಕಡಮೆ 


ಯಾಗು: ಅಂಕು ಶೂನ್ಮಹನ್ತದೆೊಳಿರ್ದರುಂ ಪೆಜೆಯು ಪಲವುಂಗಾಯ 
ದೊಳಾಯಂದಪ್ಪದೆ ಏಿರಿದುಂ ಫೊಮ್ರು ಸಂಕರ್ಪಿನಂ ಬೋರೆ (ಪಾನಭಾ, 
೪-೨೧ ದ); ಪಲವುಂ ಗಾಯಂಗಳೊಳಾಂದಿಂದಪ್ಪಡೆ ತನೆಗದಂ ನರನ 
ಬಳನವ್ದೈದಜಂ ಹಿರಿಮ ಫೊದ್ತು ಸಂಕರ್ಷಿನಂ ಫೋರ್ದು (ಸಂಖಧಾ- 
6-೩೬ ಬ). ೨. ಶೂಕತಪ್ಪು. (ಅಯ್ಯ * ತಪ್ಪು] 
ಆಯಂದಮೂಡು (ಕ್ರಿ). ಆಡಾಯವಾಗಿ ಮಾಡು; ಹುಟ್ಟುವಳಿಯಾಗಿ 
ಕೊಡು, --ಬಿಡು: ಮಾಜುದ ಸೀರೆಗಂ ಆಡಳೆಗಂ ಬ್ರೊಂಗೊಂದು ಸಲೆ 
ನೀಸಮಂ ಆಯಂ ಮುಡಿಬಿಟ್ಟಿರು (4ಇಳ. ೧-೧೧೯ । 1992). 


[ಯ್ಯ * ಮಾಡು] 


ಮುಖ್ಯರ್ಥ (೪9.1, ೪-೯4 919); ಗಳು ಕೋಡು [ಆಯಃಪಾರ (ಸಾ). ಕಬ್ಬಿಣದ ಕವಡ (9): ಈಯೆದ್ಮುಯ್ಮ 


ಅಯರೊಳು ಬೀಯಮಂ ಕಳೆದು ನಿಲದಂ ಕೆಂಡು (ಬನರ. ೫-೬೫); 1 
ಅ ಮುಲಿತಾಂಡ ಸೆಟ್ಟಿಯ ಇಣಿಕೆ ಕಡ್ಡಾಯ ಸುಂಕ ಸುರರ ದುನೆಡೆಣ! | 
ಮುಂತಾದ ಅಯಬೆಬ್ಬಳು ಸರ್ವಮಾಸ್ಕ್ಯವಾಗಿ ಸಂದು ಬಹುದು (ಎಳ. 8% | 


ನಿನಾಮದೊಂದು ಪಗೆಯಿಂ ಹೀಳ್ದುಗ್ರವಾಂಚಾಳರಾಜಾಯೆ[ಲಾ ಕಾ. 
ಯು) ವಾರಮನಸ್ಕಭೂಪಬಲಮಂ ಪರ್ವಿಂಗೆ' ಬಿರ್ದಿಕ್ಕುವೆಂ (sew 
೧೨-೬೨), (ಸಂ) 


(8), ಕಾಣ. ೩೦-೭ 1331). ತಿ. ಉಪಾಯ; ಮಾರ್ಗ : ಅಯಂ ೪) ಆಯಃಶೂಲಿಕ "ಆಯಕ್ಕೂಲಿಕ' ನೋ. 


ನಿಇದಿ ನಿಂದಾಯದನು ಅಜ ಯ ದಲೆ ವಾಯಳ್ಳಿ ಜಪದ ಜಪಿಸುವ 
ಯೋಗಿಯ ಲಾಯ ಸೋಡೆಂದ (ನರಾ. Ri ೩. (ಜ್ಯೋತಿ) 
ಲಗ್ನದಿಂದ ಹನ್ನೊಂದನೆಯ ಸ್ಥಾನ; ಇಷ್ಟ ಜ್‌ ಕಡೆ| | 
ಯಿಂದ ಹನ್ನೊಂದನೆಯ ಸ್ಥಾನೆ: ಸಜಜಾಯವ್ಯಯ ಧನಸದರಸುದ್ಟ | 


ದೃೈಹತ್ಮಾಯಿಯಾಗೆ ತತ್ತ ಲರೋಳಗ್ರಯದುಂತದು (ಕಾಕತಿ. 2-0೩). | 


೪. "ರೊ. ೩. ದೇವಸ್‌ ನ, ದ್ರಾಹ್ಮಣ ತತ ಕ| | 


ಕೊಟ್ಟ ಕೊಡುಗೆ: ಸ ತಕೀರ್ತಿತ್ರೈ ಎದ್ಶದೇವರೆ ಕಾಲಂ ಕರ್ಟ್ಟಿ 
ಧಾರಾಪೂರ್ವಕವಮೂಾಗಿ ಕೊಟ್ಟೂ ಯೆಮೆಂತೆಂದೊಡೆ (ಎಇ. ೫%, 

62೬11103); ಚಂದ್ರಮೌಳಿ ದೇನರ ಕಾಲಂ ಕರ್ಟಿ ಧಾರಾಪೂರ್ವಳಂ 

ಮೂಡಿ ಬಟ್ಟ್ರಾಯವೆಂತೆಂದೊಡೆ(ಎಇ. ೫೫, ೧೨-೪೪ 119). ೬. ಒಂದು (ಚ 


ಬಗೆಯ ತೆಂಗೆ; ಸುಂಕ: ಕೆಂ! ಕಾಣಿಕೆ ನೇನೆಯಾಸೆಗಳ್‌ ಜಾತು | 


ಮಾಯದಾಯಮಿವು ಸಬ್ಬವು ಸನ್ನ ನಮಶ್ಕದೆಂಡು ಬಿಟ್ಟಿಂ (ಎಇ. ೫೫೪1, 
೧೩-೫೭ | 1114); ಅಯ್ದೆಶ್ಚಿನ ಮೂಲೆ ಸುಂಕಂ ಯೆಳೆ ಆಯೆಂ 
ಜೊಂಗೆ ಮುಗ (ಎಳ. ೪೩11, ಸೊ೮ಟ. ಜ೧೦-೫; 115), ದೇವಿಯ 
ಉಬ್ಟದೊಳಗೆ ಯೇನು ಮಾದ ವಸ್ತು ನಿಗೆ ಹಾಯ ಸುಂಕನಿಬ್ಲ/ ೫ 
(ಕೊಲ್ಣುಕಾ, ೨೯-೬೬ 1279). ೭. ಕಂದಾಯ: ಆತನ ಮಕ್ಕಳಿಗೆ 
ಕಾನುಭೋಗಳನದನ್ನು ಸೇಮಕದಾಡಿ ಅವನಿಗೆ ರೈತರಿಂದ ಆಯ ಕೊಡೆ 
ಉಯ್ದು ಸಬ್ಬದೇಕೆಂದು ನಿಗದಿ ಮೂಡಿಸಿದವು (ಟಿಕ್ರಪಾ. ೩ ಉಧೋ). 
6, ಹಳ್ಳಿಗಳಲ್ಲಿ ವಂಕನರಂನಕೆಯಿಂದ ಸೇವೆ ಸಲ್ಲಿಸಿಕೊೊಂಡು 
ಬಂದಿರುವವರಿಗೆ ಕಣದಲ್ಲಿ ಅಳೆದುಕೊಡುವ ಧಾನ್ಯ, --ವರ್ಷಾ| 
ಶನೆ (429ಣ್ಡಾ. ಇ); ರೈತರಿಂದ ದೊರೆಯುವ "ಆಯೆ 'ದ ಕಾಳು, ನತ್ತ | 
ದನಗಳ ಮಂಂಸದಿಂದಲೇ ಅದರು ಹೊಟ್ಟಿ ಹೊರೆಯಬೇಕುಗುತ್ತಿತ್ತು | 
(ಊೀಗಮು. ೩೩), ೯. ಅಂತಪುರದ ಕಾವಲುಗಾರ, [ಪಂ.) i 
ಆಯಂಗಿಡು (ಕ್ರಿ). ಹುರುಳು ಕೆಟ್ಟುಹೋಗು; ಧೈರ್ಯಗೆಡು: [ 
ಅಯಂಗಿಡೆ ಕಾಮಂ ಕೈಹಾಯದೆ ನಿಂದಾರ್ಡು ಕೊಂದಬಂ (ಧಮಾ'ದ್ಟು. |e 
೩-46) ] ಆಯಂಗೆಟ್ಟು ನ ಕಿಕ್ಕೆಯದಳಂ ೩೪೦ ಸುಟ್ಟು) 
ಮೆಮೊ ಹರಿಂ ಜಾಯಂದಿಟ್ಟು. ೬ ಳಳಂಕಮಾಗೆ ಕುಲಮುಂ ಫೋನೇ! 
ದದೇನೊಳ್ಳಿತೇ (ಜೀವನಂ, ೨೨5). 
(ಯ್ಯ * ಕಿಡು (ಆ ಕೆಡು) 


ಜಟ (ನಾ). ಆ ಅಕ್ಕ; ಆ ಹೆಂಗಸು: ೪ ಕಾಯನಾಲಿಸುತ್ತಿರೆ 
ಸಭಾಜನವೆಯ್ದೆ ಮಜುಗಲಾಯಕನೆಂದಳು (ಜಳಾಾ. ಮಲಮಣುಗಲಾ 
ಯೆಂಡಳು) (ಧಾಷಟೂ. ೪-೬೩) ; ವಿರಾಣುಬಿತಿರ್ಪದೆಯ್ದ್ನೆಯಾಯಕನೆ 
ಪಡಂಗಳೇಗೆದುಗೆ ಭಾಗ್ಯದ ಪಿಂಶಂ (ಉರ 6. ೧೦); ಸರೆ ಬಾಹು 
ಬಲ್ಲಿದ ನಿನ್ನ ವಿಕ್ರಮದೇಕ್ಲೆ ಬೆಲೆಗಟ್ಟಬಬ್ಬನಂರು ಬೊಲೆದಾಲನುಣಿಸಿ 
ದಾಯಳನ ಪ್ರಾಣದ ಕೊಂದೆ ಕೊರೆಗೇಡಿ ಬಲುಹ ತೋಣ್‌ನಗೆ (ಬೋಡಕ. 
೪0-3೬). "ಈಯಕ' ಪರಾ. 
[ಕ್ಯ (ಆ ಅಷ್ಟು) * ಅಕ್ಕೆ (ಆ ಅಕ್ಕೆ)! 
ತೆಳು. ಆಯಳೆ * ಆಗೆ, ಪೂತ) 
ಅಕಕ ೧. ಅಡ್ಬು ಕಟ್ಟು; ಅನುಕೂಲತೆ; ಸೌಕರ್ಯ; 
ಹೊಂದಿಕೆ: ಸಮುಪ್ರದನು ಕುಡಿದರೆ ಈ ದುಹಣಾತ್ಚರ್ಯದನ್ನು 
ನೋಡೆದೇಳಾದ್ದೇ ನರಿ “ರಕ ನಿನಗೆ ಏನು ಆಯೆಳಟ್ಟು ಮಾಡಿಸಿಕೊಡ 
ಬೇಕು (ಕಳುಮಾ. ೪, ಚ). ಇದು ಹೊರಗಿನ ಕೋಟೆ ಕೋರುವ 
ಅಯಳಟ್ಟು (ದೌಲಕ್‌. ೧೨೬). ೨. ಮರ್ಮಸ್ಥಾನ; ಮಹತ್ವದ 
ಪ್ರದೇಶ: ಈ ಊರಿನ ಆಯಳಟ್ಟನ ಸ್ಮಾನದನ್ನು ಇಲ್ಲಿ ದೊರೆತಿರುವ 
ಪ್ರಾಟೀನತೆಯ ಅನೇಳ ಎವತೇಷೆಗಳನ್ನು ಅವರೋಕಿದಕೆ (೪ನ್ನಕು. 
1.೯3); ಅಯಲಳಟ್ಟಿಗೆ ವಾಣಿ ತಾಕಿತು (ಜಮಿಶ್ಥಾ. ೨೧); ಅವಳೆ ಅಯ 
ಕಟ್ಟನ ಮೇಲೆ ಸುಶ್ರಿಗೆಯೆ ಏಟು ಖಾಕಿದೆ. ಅನಳು ಅವಾಳ್ಯಾದಳು 
(ಬದಲು ೧೧೪) | ಕೆಲವು ಸಂಡರ್ಭಗಳಲ್ಲಿ ಬೇಟಿಗಾರರು ಮೃಗಗಳನ್ನು 
ಆಯಕಟ್ಟಿನ ಹಳ್ಳಿ ಅಟ್ಟಿಸಿಕೊಂಡು ಹೋಗಿ ಅಲ್ಲಿ ಅವುಗಳನ್ನು 
ಕೊಟುವ ದೃದಸ್ಥೆ ಮಾಡುತ್ತಾ! 8 (ಸಂಜನ. ೨3). ೩, ರಚನೆ; 
ಮಾಟ; ಸೌಷ್ಠವ:: ಅ ವೃದ್ಯಶ ಕರಲಾಭವದನ್ನೂ ಬಾಹುಬಲವನ್ನೂ 
ಕರೀರದ ಅಯಳಟ್ಟನ್ನೂ ನೋಡಿ ರಾಜಒಡೆಯರು ಅಷ್ಟೆರಿಗೊಂಡಿದ್ದಾರೆ 
(ಶ್ರೀಕಾಯ. ೧೨೪); ಆವರು ರಾಡುಜಿಯ ಮುಖದ ಆಯಕಬ್ಟನ್ನು 
ನೋಡಿದರೆ ಎ" ವೃತ್ತಿ! ಯಲ್ಲಿ ವಿಶಾಲ ಧಾವವಿರೆಳಾರದು ; ಅವರೆ. 
ಅಗಾಧಬಾದೆ ಗಾಂಭೀರ್ಯನಿಡೆ ಎಂದು ಹೇಳದಿರೆಲಾರರು (ಉದ. 
&೫). ೪. ಒಂದು ಗ್ರಾಮದ ಎಲ್ಲೆಕಟ್ಟಿಗೆ ನೇರದ ಹೊಲಗಡ್ಟಿ 
ಮುಂತಾದ ಎಲ್ಲಾ ಕ್ಷೇಶ್ರಗಳ ಸಮಗ್ರ ಎಸ್ತ್ರೀರ್ಣ. ೫. ಒಂದು 
ಕೆರೆ ಅಧವಾ ಕಾಲುವೆ ಮುಂತಾದ ಜಲಾಶಯದ ಆಸರೆಯನ್ಲಿ 


ಆಯೇಗೆಆಕ (ನಾ). ಒಂದು ಹೆಸರು (?): ಅಯಂಗೆಜಿಯ ಉತ್ತರ ಆ 
ಕೃಂಭ[ಗ)ಮಂ ಲಂಥಿಸಿ (ಇಂ. ೪181, ೨೩-೨೬ ಬಯ ತತ). (1) 


ನೀರಾವರಿಯನ್ನು ಪಡೆದು ಬೆಳೆಯುವ ಜಮಾನಿನ ಒಟ್ಟು ವಿಸ್ತಾರ 
(ಮೈ ಗೆಣೆ. ೪, ೬೬), ೬. ಒಂದು ಜಮಿಸಾನಿನ ವಿಸ್ತಾರ (4). 
a 


ಆಯಳಟ್ಟು, 


೬೪೨ 


೭. (ಮೈಸೂರು ಸೀಮೆಯಲ್ಲಿ ಚಿಕ್ಕದೇವರಾಜ ಒಡೆಯರು ಎರ್ಪಡಿ| 


ಸಿದ್ದ ೮೪ ಜಿಲ್ಲೆಗಳ) ಪೂರ್ಣವಾದ ಆಯವ್ಯಯದ ಹೆಸಲ್ರಪಾನ 


ಣೆಯ ಇಲಾಖೆ: ಆಯಕಟ್ಟಿನ ಕೃಷ್ಣ್ಮಿಗೆ ಬರಸಿ ಕಳುಹಿದ ನಿರೂಪ, 


ನಿತ್ಕಾರಾಧನೆ ಬಗ್ಗೆ ಸಹ ಓಂನಹವಾಲು ಅಯಕಟ್ಟನ a 
(ಮೈಳರಿ. ೧೯೬೮, ೨೪-೧,೫; 100). ೮, ದೇವಸ್ಥಾನದಲ್ಲಿ ಅನುಸರಿಸ| 3 


ಬೇಕಾದ ನಿಯಮಾವಳಿ (ದಕ. 4). [ಅಯ್ಯ * ಕಟ್ಟು) 
ಆಯಕಟ್ಟು, (ನಾ). ನಿಗದಿಯಾದ ಒಂದು ಹಣದ ಮೊಬಲಗು; 
ಗೊತ್ತಾರ ಹಣರ ಮೊತ್ತ (4). (ಆಯ, * ಕಟ್ಟು) 


| 


ಆಯಕಟ್ಟು ಗಾರ (ನಾ). ೧. ಕೆಲಸವನ್ನು ಅಚ್ಚು ಕಟ್ಟಾ ಮಾಡು | 


ವವನು. ೨. ಕೌಕಲ್ಯುದಿಂದ ಕೆಲಸ ನಡೆಸುವವನು (ದಕ. ೨). 
(ಆಯಕಟ್ಟು, * -ಗಾರ (೮. -ಳಾಜ)) 


ಆಯಕಾಲ, ಆಯಗಾರ್ಕ,. ಆಯೆಗಾಲ್ಕ (ನಾ). ಕೆಲಸದ ಷಃ 


ವನ್ನು ತಿಳಿದವನು: ಅದೇಕೊ ಪುಟ್ಟಿದ ಗಂಡರೆಬ್ಲಮತಿವೀರರ್‌ 
೬ * ಗಾಂಶಕುಂ ಡದುರೆರ್‌ ಲೆಂಕರುಮಾಯಳಾಆ (ನಾಳಾಂ. ಗಾಜ) 
ರಥಮವ್ಮಾಪಾರರುಂ ಧಾಮಿ ೯ ಕರ್‌ (ಇನಂಪು. ೧೧-೧೨; ಸೂಕ್ತಿನೂ. 


*-೧0೨ ನೋ). ಅಯಗಾರ (ದಕ. 4). ಆಯಗಾಲ್ಕ : ಮೇಲಿನ | 


ಪ್ರಯೋಗದ ವಾಕಾಂತರವನ್ನು ನೋಡಿ. (ಅನು, * -ಕಾಆ) 


ಆಯಗ, ಆಯುಗ (ನಾ). ಕತ್ತಿಯ ಹಿಡಿ (9): ಮಗಧಾಧೀಕನ 


ನೆಶ್ರಿಯೊಳ್‌ ಮುಂದ ಕೂರ್ಬಾಳ್‌ ಡೊೋಳನೀಳಳ್ಳೆ ಬಿಟ್ಟಗೆಗೋದನ್ರಿ 
ರಲುರ್ಬಿನಿಂದಸಬಳಂ ನೇವಾಳನಾ ವಾಯೊಳಾಯಗವಡ್ಡಂ ಫಿಳೆ ನಟ್ಟ ಕಟ್ಟ 
ದೆಲಗಾದಂ ತನ್ನ ದೋರ್ಗರ್ವೈಮಂ ತ್ರಿಗುಣಂ ಮಾಡೆ (ವಕ. ೩, ದಾವಣ. 


೩೫-೧೭ ; 1160); ಚೋಳನ ನಯೊಳ್ಳುದ ಳೂರಸಿಯಾಯಗಬಾಂಕೆ 


ಯಾಗೆ ಪಾಂಚಾಳನ ದಾಯನೆಯ್ದೆ ನೇಿನಟ್ಟಿಲಗು(ರ್ಬಿ]ಗಗುರ್ಬ್ಟುವತ್ತ 
ನೇಡಾಳನ ಬೆಂನೊಳೆಯ್ದೆ ಬಳೆದಿರ್ದ್ನ ಮಹಾಸಬಳಂ ದಿಟಕ್ಕೆ ಬಲ್ಲಾಳನ 
ಬೀರಮಂ ತ್ರಿಗುಡೆಸುತ್ತವೆಬೇಳವೆ ಭೂತಳಾಗ್ರದೊಳು (a. wv, 
೧-೨೦; 120). ಆಯುಗ : "ಹೊನ್ನಾಯುಗ' ಪರಾ. 
(< ಸಂ. ಆಯೋಗ] 
ಆಯಗಾಣಿಸು (ಕ್ರಿ). ಮರ್ಮಸ್ಥಾ ನವನ್ನು ಮುಟ್ಟುವಂತೆ ಮಾಡು, 
—ಗುರಿಯಾಗಿಸು ; ಲಕ್ಷ್ಯವಾಗಿಸು : ಸಿಂಗರಳೆ ಸಿಂಗರೆಮಾದ ಯೂ 


ಯುವತಿಯ ಕಾಜುತದೆ ಆಯಗಾಡಸಿ ತನ್ನ ೦ತೆರಂಗದನಾ ಕಾಯಜಕಣೆಗಾ 


ಖಳನು (ಶ್ರೀಪಾಲ. ೫-೬೫), (ಅಯ. * ಕಾಡೆಸು) 
ಆಯಗಾಣು (ಕ್ರಿ ಕ್ರಿ). ಟ್ರಾ: ಕಾಣು; ಸಮಸ್ಥಿತಿಯಲ್ಲಿರು; 
ಸೌಕರ್ಯಕಾಣು: *... ಕಠಿಣಮನಸ್ಕಳಾಗಿ... ಕೈಯಾರ... 
ಸ್ವಂತಳ್ಳೆಗಳಿಂದಲೇ... 
ಕೊಳ್ಳು ತ್ತಿರುವೆನೆಲ್ಲಾ - . 
ಬಿನ್ನೇ ಬಿಟ್ಟಳು (ರಂಗಾ. ೧೩೬). 
ಆಯಗಾರ, "ಆಯಕಾಅ' ನೋ. 
ಆಯಗಾರ್ಕ "ಆಯಗಾಲ್ಯ' ನೋ. . 
ಆಯಗಾರ್ಶಿ (ನಾ). ಉಪಾಯಗಾರಳಾದ ಹೆಂಗಸು; ತಂತ್ರಿ; 
ಚತುರೆ (ದಕ. 8). (ಆಯಗಾರ, (ಆ ಆಯಳಾಆ) * -ತಿ,] 


(ಅಯ, 1 ಉಣು (೮ ಕಾಣ್‌)) 


ಆಯಗಾಲು (ನಾ). ೧. ವಿಗ್ರಹವನ್ನು ಅಳವಡಿಸುವ ಪೀಕದ 


ಕಾಲು (1): ಪೊಸಮಿಸುನಿಗಳಾಯೆಗಾಲಂತರಾಂತರ ಜಸವಡೆದಿಹ ರನ್ನೆ | 
ಲೋನೆ ಬಿಸಜಾಕ್ಷ ರಂಗನಾಥನ ದಿವೃರಥದೊಳಗೆಸಿದುವೇನೆಂಬೆನಡ್ಟ! ಕು| 
(ಕೆಂ6ದಿ. ೨೩-೬೭). ತ, ಜೀವರನ್ನು ಕತರ ಸನಾ 


ಆಗಾಗ್ಯೆ ವಿಶ್ರಾಂತಿಗಾಗಿ ಅಡ್ಡಣಿಗೆಗೆ ಕೊಡುವ ಊಕೆಗೋಲು; | 


ಅಸರೆಗೋಲು. [ಆಯ್ಕ * ಳಾಲ್ಕು (ಆ ಕಾಲ್ಮ್‌) | 


ನನ್ನ ಒಂದೇ ಒಂದು ಹಸುಳೆಯನ್ನು ಕಳೆದು 
* 3 ಎಂದು ಹೇಳುತ್ತ ಹೇಳುತ್ತ ಅಯೆಗಾಣದೆ 


| 
| 
| 
| 


25 


ಆಯತ 


ಆಯಗಾಲ,, ಆಯಗಾರ್ಕ (ನಾ). ೧. ವಂಶಪಾರಂಪರ್ಯವಾಗಿ 


ಗ್ರಾಮಕ್ಕೆ ಸೇವೆ ಸಲ್ಲಿಸುತ್ತಿರುವ ಸೇವಕ; (ತನ್ನವೃತ್ತಿಗನುಸಾರ 
ವಾಗಿ ಕುಲಕ್ರಮದಿಂದ ಗ್ರಾಮದ ಕೆಲಸಗಳನ್ನು ನಡೆಸಿಕೊಂಡು 
ಬರುತ್ತಿ ರುವ ಜನಸೇವಕರಾದ) ಗೌಡ, ಶಾನುಭೋಗ, 
ಜೋಯಿಸ, ಕಮ್ಮಾರ, ಕುಂಬಾರ, ಬಡಗಿ, ನಾಯಿಂದ ಮೊದ 
ಲಾದವರು: ನಾಉ ನಿಮಗೆ ಸೀಮೆಯೊಳಗೆ ಹಂನೆರಡು ಅಯಗಾಣಕ 
ಸಂಗಡ ನಮಗೆ ಸಲುಜಂಫಾ ಸ್ನಾಮ್ಮು (ಎಳ. x0, ಶಿಲಾ. ೪೧-೨೧; 154); 
ಇದಕ್ಕೆ ನಿಂಮ ಬಿಟ್ಟಿ... ಬಿರಾಡೆ ನಂನು ಆಯಗಾಣರಿಗೆ ಕೊಡುವ (ಎಳ. 
೫4, ವೊಳಕಾ. ೯-೬; 1549) ; ಹನ್ನೆರಡು ಆ ಖಯೆಗಾಣರೆನು ನುಡಿಸಲಿಟ್ಲ 
(3ಎ. ೧೯೪೭, ರಾಣಟಿ. 3೪೪-೧೨; 1). ಆಯೆಗಾರ್ಕೆ: ೧. ಕಾನು 
ಭೋಗರು ನಾಡಿಗರು ಹನ್ನೆಕೆಡುದುಂದಿ ಆಯಗಾರರು ಗಳ. ಸು, 
ದೊಳಕಾ. ೨೫-೬೪; 160); ಹನ್ನೆರಡು ಆಯಗಾರರು ಸ್ರ್ರಿಂಗಾರೆ ೫೫x 
ರಂಗೈಯನ ಮಗೆ ಮುದುರಂಗೈಯಗೆ ಮಾಂನ್ಯ (ಎಳ. ಸಳ, ಶಿರಾ, 
೪೭-೫; ?); ಅದೇ ಕಾಲದಲ್ಲಿ ಈ ದೊರೆಯು ಆಯೊ ಗ್ರಾಮಗಳಿಗೆ 
ಗೌಡ, ತಳವಾರೆ, ಬೇ(ದೋ)ಗಾರ ಮೊದಲಾದ ಆಯೆಗಾರರನ್ನು ನೇಮಿಸಿ 
ದನು (ಚಿತ್ರಪಾ. ೩ ಇಮೇ). ೨. ಜೀತಗಾರ: ಅಯಗಾರನ ಹೆಂಡತಿ 
ಗಂಡೆ ಹಡೆದಾಳ ನೆತ್ತಿಗೆ ಎಂಯಾಕೆ ನೀರಿಲ್ಲ (ಕಾನಗಿ!. ಹ-೨ಂ). 
೩. ಊರಿನ ಮುಖ್ಯಸ್ಥರ ಮನೆಗಳಿಂದ ಅನ್ನ ಆಹಾರ ಮುಂತಾ 
ದುವುಗಳನ್ನು ಸಾಂಪ್ರದಾಯಿಕವಾಗಿ ಪಡಿರುಕೆಎಳ್ಳುವವರು 
(ಎಸಮ್ಯ. ೫11, ೧); ಆದರೆ ಅಯಗಾರರು ತಿರುಜಿಗಾರಕಔಔಕೆಟ್ಟಾಕಿಯೇ? 
(ದಿಡಾಟ, ೧). [ಅಯ್ಯು ೪ -ಗಾಆ (ಆ ಇಳಾಅ)) 


ಆಯೆಗಾಣ್ಕ "ಆಯಕಾಅ' ನೋ. 
ಆಯಗೊಳ್‌ (ಕ್ರಿ). ಆಯವನ್ನು ತೆಗೆದುಕೊ; ಸುಂಕವನ್ನು ಸ್ವೀಕ 


ರಿಸು: ಪೊಜನೇಖ್‌ಂಗೆಲೆ ನೂಟುಮಂ ಮೆಣಸುಮುಂನೇಲಳ್ಳಿ ಮುಖ್ಯಂ 

ಗಳಂ ನೆಲ ತಾಂ ಸೊಬ್ಬಗೆ... ಈ ಶೆಜದಿಂ ಬೇಮುಡಿಯಣಯೆಗೊಂಟ 

ನೆನಿವರ್‌ ಶ್ರೀರಾಯನಾರಾಯಣಂ (ಎಳ. ೫, ದಾವಣ. ೫೯-೦೪ | 1269). 
(ಆಯ್ಕ * ಕೊಳ್‌) 


ಆಯತ (ನಾ). ೧. ಉಚಿತವಾದ ಕ್ರಮ; ಯೋಗ್ಯವಾದ ರೀತಿ: 


ಅಯತದೊಳೊಡಗೊಂಡು ಬಂದು (ಬಸಪು. ೨೫-೩೬); ಕಾಯೆದೊಳು 
ಗುರುಲಿಂಗಜಂಗಮದಾಯಶವನಜ್‌ಯಲೈ ಸುಲಭೋಪಾಯ 
ದಿಂದಿದಿರಿಟ್ಟು (ಪ್ರಭುಲೀ. ೧-೨) ; ಹಂಸಧ್ಮಜನ ಮೋಹನ ಕುಮಾರಂ 
ಸುಧನ್ನನಾಯತವಾಗಿ ಬಂದು ನಿಜಮಾಕೆಯದಿಗೆ... ಸಾಷ್ಟಿಂಗಮೆಆಗಿ 
(ಕೈಮಿಛಾ. ೧೧-೧). ೨. ಸಿದ್ಧ; ಸನ್ನದ್ಧ: ಗದೆವಿಡಿದಾಯತನಾಗೆಂದು 
ಹಲಧರ ಸದೆಬಡಿದನು (ದೋಷತ. ೪೦-೬೮); ಕ್ಲಿತಿಪ ತಾನೊಂದು ದುನೆಯ 
ಹೊಳ್ಳು ಮಲ್ಜನಾಯಕನಾಗಿ ಬಸದಿಗೆಯ್ದಿದನು (ಭರಹ. ೪೨-೨); ರಜ 
ದೊಳ್ತೀರಗಾಲಿ ವಸುಧಾತಳದೊಳಕ್ನೊಡಾಯತಮಾಗಿ ಓಲ್ಪಿನಂ ಘಾತಿಸ 
ದರು (ಜೈಮಿಭಾ. ೨೩-೨೨); ಆಡಗೂಲಜ್ಞಿ ಮನೆಯಲ್ಲಿ ಆಟ್ಬಡಿಗೆ ಆಯತ 
ವಾಗಿರುವುದು (ಗಾದೆ. 4). ೩. (ನೀಕೈ] “ಗುರು ಭಕ್ತನಿಗೆ ಇಷ್ಟಲಿಂಗ ` 
ವನ್ನು ಕೊಡುನ ದೀಕ್ಷೆ” (ಬನದ. ಕೋಕ); ಮುನ್ನಿನ ಪುರುಷಿದ್ರತಿಯರು 
ಒಲಿಸಿದ ಆಯತವ ಪರಿನರಿಯಲು ಬಣ್ಣೆಸಲು ಬಹುದಲ್ಲದೆ. .. ಹೊಳ್ಳು 
ತೋಣಲು ಬಾರದು (ಬನವ. ೩೭೮). ೪. ಸುಲಭ; ನಿರಾಯಾಸಕೆ; 
ಅನಾಯಾಸ (8).(ಗು).೫.ಆಗತ್ಯವಾದ; ಉಚಿತವಾದ ಯೋಗ್ಯ 
ವಾದ: ಅಯತವೇಳೆಯಲ್ಲಿ ಅವರು ನಿಮ್ಮನ್ನು ಎಬ್ಬಿಸುವರು ( ಮುಂಗಾಪು 
ಇಂ); ಎಬ್ಬವನ್ನೂ ಮಾಡುತ್ತೇನೆಂದು ಎದೆತಟ್ಟಿ ಹೇಳಿ ಆಯತ ಹೊತ್ತಿ 
ನಲ್ಲಿ ಕಣ್ಮರೆಯಾಗುತ್ತಿದ್ದರು (ನಾಡಿಗೇ. ೨). 
(7. 1ತೆಲು, ಆಯತ] 


ಆಯತ ೬೪೩ 


ಆಯಶನೆಯ 


ಆಯತ್ಶೆ ಆಯತ, (ಅ). (ಉಕ). ೧. ಸುಲಭವಾಗಿ; ಅನಾಯಾಸ (0) ೧. ನೀಳವಾದ ತೋಳುಗಳುಳ್ಳವನು. ೨. ಉದ್ದ 


ವಾಗಿ: ಅಕಿಗೆ ತನ್ನ ಶ್ರೇಮದ ಹಮ್ಮಾಸ ಪೂರಯಿಸಿಕೊ ಬೇಕಾಗೇದ 7. 
ಅವಳ್ಳೆ ಆಯಕ ಈ pi ನೆದ ಸಿಕ್ಕಿ ತಪ್ಪೆ (ಬಳು. ೬೭); ನನಗೆ ಅಯತಾ! 
ಹೋಗಕ್ಕೆ ಒಗತದೆ ಅದಕ್ಕೆ ಬಂದೀತು ಅಕ್ರ (mem ಅ): ಫಿಮ್ಮ | 


ಸ ಬಂದುನಂದನ್ಮೂ! ಲ "ನ್ನ ನೋಡಲಿಕ್ಕೆ ಬಂವಾಕೇನ? ಆಯತಾ 3 


ಜುನಿತನಳ ಬಂದಾನ (ಡು ಬಿಡು ಹೋಗಲಿ (ಬಾಗ್ಯ ಶ್ರೀ. ೧೨). 
ಆಯತ್ತೈ: ೧. ಆಗ ನನ್ನ ಜುಗಳ ಮದುಬೆಯ ಕಾರ್ಯ ನಡೆದಿತ್ತು | 
ಅತಕ್ಕೆ ಆಯತ್ತಬಳಗಿ ರೊಪಾಯಿಗಳು ದೊತೆತದೆಂದು ನಾನು ಆ ಹಣದನ್ನು ! 
ಬಳಸಿಕೊಂಡು (ಇಂದ, ೪), ೨. ಪೂರ್ವಸಿದ್ಧತೆ ಇಬ್ಬರೆ; ನೇರವಾಗಿ, | 
ಗೊತ್ತಾದ ಕಾಲಕ್ಕೆ ಸರಿಯಾಗಿ: ಕೆಲಸದ ನೆನ ಹೇಳಿ ಆಯಕ್ತ ಮದು! 
ನೆಗೆ ಬರುತ್ತೇನೆಂದು ಹೇಳಿ ಅವರನ್ನು ಕಳುಹಿಸಿದೆ (ಕಡ್ರಿಹು. ೫೧). 

(*-ಮರು, ಆಯಾ, 1 ಸಂ. ಆಯೆತ್ನಕ॥) i 

-ಆಯತ್ಯೆ "- ಆಯ್ತೆ? ನೋ. ಶ್ರ 

ಆಯತ (ಗು. ೧. ವಿಸ್ತಾರವಾದ; ವಿಶಾಲವಾದ ; ಅಗಲವಾದ: | 
ಆಯತ ಸಮುಗ್ರೋರೆಜ್ಮ' ಳಂ ದೀರ್ಥೆವಾಹಾಳುಟಂ wuorsrls 


ವಿಕ್ರಮಯುಕಂ "ಗಂಗಿತ್ಮಜನ್ಮಂ ಜಯಶ್ರೀ ಲೋಲಂ ಇನುವೆಗ್ನಿರಾದು| | 


ಮುಹಯೊಳ್‌ ಕಲ್ಪಂ ಛನುರ್ನಿಡೈಯಂ (ಪಂಪಾ, ೧೨೬೮೦) ; ಆಯಶ ' 
ಪಳುತಿನ ಮಂದುರಗಳೊಳು ರಾಯನೆ ಗೈದ ಸುತ್ತಿಹುದು (ಪರ್ಧದ. 
೧-೨೫). ೨. ಉದ್ದವಾದ; ನೀಳವಾದ: *ದೀರ್ಥಮಾಯಕ೦ 
ನೀಳಕ್ಕೆ ಪೆಸರೆನ್ಕುಂ ' (ಮಾಗತಾ, ೧೬೨-೨೪) ; ಮೃದುತರೆ «oven! 
ಫಲಕ ಪದನಾಂಬುಚರವಯಕೋನ್ನತಭ್ರೊಂಗಿಶಂ ಮುದ ಮ 0| 
ಪಡೆದಕ್ತೆನಗೆ (ಕವಗ. ೩-೩) । ನಿಮಳಾಯತ ಭಾಹುವಂ ವರಾಹ! 
ಅಭನವರನಂ (ಕಾಡೆ. ೧-೧೪೨ ಐ). (ನಾ). ೩. ಅತಿಕಯ ; | 
ಹೆಚ್ಚಳ; ಆಧಿಕೃು: ನಾಯೆಯಗಳಿದೆ ಬಳಿಕೆ ಭಾವಿಸಿ ಉಯವುಂಟೀ 
ಎ ದಾಯನಸುಡಿ ಬೆದಹಾರ ಬೆಸನಗಳಾಯತಥ್ರ ಬಳಿಕುಂಟಿ (ಶ್ರಳನೀ. 7 
೫-೩೦); ರಾಯ ಚಕ್ರೈನಿನನ ವಿಕ್ರಮದಾಯತಳೆ ಸಂಸುಭಟಿರೆ ಸುರೆ; 
ಶಿಕಾಯ ೪೬೯ರ ನರೆ 'ಮಹಂಗರೊಳೆದೆಸಲ್ಲ (ಕರಣ. ೬-೯-2) | 
ಅಸನಎನವಾದೆ ಪರಾಕ್ರಮದ ಆಯಕದನ್ನು ನೋಡಿ ರಣದುಲ್ಲಾ. ಬಾನನ! 
ಪಂಥ ವಾಡುಗಳೆಬ್ಲವೂ ಕಂತ ಹೋದ್ರ (ಳರಕ್ನ. ೧೩೦). ೪ ಫೆಲೆ;; 
ಆಸರೆ; ವಾಸಸ್ಥಾನ: ಗೌರಿಯರಸಂ ನಿರ್ಮೀಶಿದ ರೃಂಣಾರ ಹಿಂಜಾ: 
ನವೊ ಶಿದನ ವಿಚಾರ ಧವಳಯತಧೊ ಶಂಕರರಚಿತ ಮಂಟಪವೊ, 
ಎನಲ್ಫತಿರೆಮ್ಮವಾಗಿದ (ಬದು. ೨-೧); ಹಾಸಕಿಗೂಡಿ ತನ್ನ ಲಾ, 
ಯಶಕವನು ಪೊಳ್ಳನಂದು (ಉನುಪಿ. ೪-೧೩೫). ಔ. (ಮಂಗಳಕಾಯ 
ದನಿ) ಸಮ್ಮತವೇ ಎಂದು ಕೇಳುವುದು; ಅನುಜ್ಲೆಯನ್ನು ಕೇಳುವ: 


ಕ್ರಮ: ಕಳಕಳಮುೂ ೬ಬಾರಿಸುಕರವಿಯಕದೇಯೆನಲಾಯತಂ . ರ ಆಯತವೃತ್ತ (ನಾ). ದೀರ್ಫವೃತ್ತ ; 


ನಡಾಕುಳಿಕದುನೂ ಬೃಹೆಸ್ಟ್ರತಿಸಮಾಂದಿತ ರೀಯೆಸಲಾಯತಂ ಮ ನಂಟ 
ಗೊಳಿವ ಮೆಹಾಮುಹೊರ್ತೆದೊಳೆಗಾಯತನೇಯೆನೆ ಕಪ್ಪದಾಯಿತಂ| 
(೧೦೪. ೧೨-೮೬) ; ನುತ ದುಂಗಳಾವೃಕೆಗಳನೋದುಕೆತೆಯೊಳಾಯತವೆ| 
ಯೆಂದು ಕೇಳ್ವರ ದಳೆ ಹಿತದರಾಯಕರೆನೆ ಸನ್ನದ್ಧರಾಗಿ ಯೆಂಟಶುಳ | 


1 ಆಯತವಣೆ (ಕ್ರಿ). ಅಡ್ಬುಕಟ್ಟಾಗು; 


ನಾದ ಸೊಂಡಿಲುಳ್ಳ ಅನೆ: ೧, ೨. ಆಯತಕರೆನಾ ರಾಜಸುತಕುಂಜರಂ 
ರುರಾಜಿಸಿದಂ ಗುರುದಲೋಂಕುಕೈಳಾನುವಶಂ (ಪತ್ರವು, ೨-೨೧). 
[೪ಯತ್ಕ * ಕರ್ಕ) 


ಅಯತಕಾಲ (ನಾ). ಸರಿಯಾದ ಸಮಯ; ನಿರ್ಣಾಯಕ ಗಳಿಗೆ; 


ಕೊನೆಯ ಗಳಿಗೆ: ಕೇರದರಾಯನ ಪಾಠದಿಂದ ಆಯಶಳಾಲಕ್ಕೆ ಬಡಿಸಿ 
ಬೇಕೆ ಕಡೆಗೆ ಕರೆದೊಯ್ದು (ಅಂಬಳೆ. ೩೪). [ಆಯಕ ಕಲ) 


|ಆಯಶಕೀರ್ತಿ (ನಾ). ಎಸ್ತಾರವಾಗಿ ದಸಲಸಿದ ಕೀರ್ತಿಯುಳ್ಳ 


ವನು: ಸೃೈಶತೀ ಪರೋಪಳಾರೀ ನಿಫ್ರಳಗು ಣಿ ವಿತಡರತಧರುಯಶ 
ತೀರ (ಕವಿರಾ, ೨-೨2). [ಳಯತ್ಮ *ಕೀರ್ತಿ) 


| |ಆಯಶತರ (ಗು). ತುಂಬ ವಿಕಾಲವಾದ; ಹೆಡ್ಬು ನೀಳವಾದ: 
| ಅರಸುಕುಮಾರಸನಾಯತತರೆ ಳಡೆಗಣ್ಣಿಂದೆ ನೋಡಿ (ಳಿಗ. ೧-೫೪). 


[ನಂ.) 


[ಆಯತನ (ನಾ). ೧. ನೆರೆ; ಆಸರೆ; ಮನೆ; ವಾಸಸ್ಥೂನ: ಇರು 


ಸಿದ್ಧಾಯಕನಂ ಮನಂಗೋಳಿ ತೋಟುತ್ತಿರ್ಧೆದು (ಳಾ ಡಂ ಧಾ. ೬೫೬). 
೨. ದೇವಾಲಯ ; *ಡೇಗುಲಂಗಳನೆ ಆಯಶನರೆಂಬುದು *( ಇಲಯ. 
೪೪-೧೩೪); ಅಲ್ಲಿಗಲ್ಲಿಗೊಡೆದ ಕೆಇಸಿ ಗಮದ ವಾಯತನಳ್ಳಂ ಧಸರುಶಿ್ತು 
ಜೇನೊಗದ್ಧಾರನುಂ ಮೂಡಿಸುತ್ತುಂ (ಬೇಪಛಾ, ೨-೯೭ ಬ). ೩. ಯೆ! 

ದಲ್ಲಿ ಪಶುವಥೆ ಮಾಡುವ ಸ್ಥಳ; ಬಲಿಕೊಡುವ ಸ್ಥಾನ. 
೪. [ದಳಿದ್ಧ) ಇಂದ್ರಿಯ: ಈ ಐದು ಅಯಕನಗಳೂ ನಾಸಾಳರ್ಮು 
ಗಳಿಂದ ಹುಟ್ಟಿದುದು; ಒಂದೇ ಕರ್ಮದಿಂದ ಅಬ್ಲ (ಬುದ್ಧನ. ಮಿಲೀ 
೫). ಜ (ವೈದ್ಯ) ವ್ಯಾಧಿಯ ಮೂಲ, --ಕಾರಣ. [ಶಂ.) 


! ಆಯತಬಾಹು ಗ್ಯ ಇ ಆಯತಕರ ೧: ವಿಧಳಾಯಕದಾಹುದಂ 


(ಕಾಂತಿತು. ೧೦-೧೩೨ ಪ). (ಆಯತ ದಾಶ್ಯು) 


| ಅಯತಲಿಂಗೆ (ನಾ). “ಇಷ್ಟಲಿಂಗ” (ಕೂಸ್ಮ ನಂ. ಕೋಶ); ಆಯತ 


ಲಿಂಗದ ಹಿಡಿದು ಸ್ಟಾಯೆಕಲಿಂಗದ ಕಾಣಬೇಕು (ಅಡಡ. ೨೨೧-೧೦೦೬), 
[ಳಯಕ್ಶ * ಲಿಂಗ) 

ಸಿದ್ಧವಾಗು: ಅಯಕಪಡೆಡ 

ಕೇರಿಗಳೊಪ್ಪಿ ಮಿಂದ ಸುವಾಯದಸೇನ ಬಣ್ಣೆಜೆಮು (ಳಂತವಿ. ೧೧-೨೪). 


[೪ಯತ್ಯ * ನಡೆ] 


| ಆಯೆತನೇಣ (ಕ್ರಿ). ಕ್ರಮ ರೀತಿ ಮುಂತಾದುವುಗಳನ್ನು ತಿಳಿ: 


'ನಾಯಕಿಯಾದೊತೆಯದಹ ಮಾರ್ಗವು ಬೇಇಕಿಯಾಯಕದಣಯಡೇ 
ಹೋಡೆ ನ್ಯಾಯದ ತಿಳಿಯದೆ ಮುಯದ ಮಾಡಿದೆ ದಾಯಧ್ರ ತಿಳಿಯಿಕು 
ನನಗೆ (ಕಸಂ. ೬-೧೪೧). [ಯಕ * ಅಜಾ) 

ವಿಸ್ತಾರವೂ ದುಂಡೂ ಆದ 
ಗೋಳ: ಮಿಖುಗುದ ವಿದ್ರುಮಾಧರದ ಮಧ್ಯದೊಳಾಯಕದೃತ್ತಮಾದ 
ನುಣ್ಣಅಕಿಯಿದು ಮನ್ಮನಕ್ಕೆ "ಸತೆಡಲ್ಟಡು. ೬ ಜೊಅಮಟ್ಟು ಶೀದಿದಳ 
ಲಜ್ಜೆಯ ಪಣ್ಥೆಯಿದೆಂಬ ಪೋಲ್ಟೆಯಂ (ಡೇದ್ರಟಿ. ೪-೫೬). 

[ಳಯಕ್ಕ * ದೃಕ್ತ) 


ಜಾಕೃಗಳು ನಜದ (ಳನತ. ೪೧-೨9). ೬. ಅಗಲಕ್ಕಿಂತ ಉದ್ದೆ | ಆಯತವೇಬ (ಕ್ರಿ). * ಅಯತವಡೆ: ಅನರದರುಗಳು ಕಮ್ಮ ಯ 


[xo-] 
“ಸ್ವೀಕರಿಸು” (ಆಟದ. ! 


ಅಧಿಕವುಳ್ಳದ್ದು ; ದೀರ್ಫಚತಶುರಶ್ರ. 
ಆಯತಂಗೆಯ್‌ (ಕ್ರಿ). ಒರಸು ಗ 

ಕೋಕ): ಜಸ್ತಂಗಳಂ ಬ್ರಳ್ತಾಲಸಂಗಳಂದೂಡಿ ಬಳಿಕೆ ಇರದೆ ತಡ್ಮ್ರದ। 

ದುಗೊಡನಾಯತಂಗೆ ಮೈಲಿ ನರರುದರಿಣಿಮವಿಂ ಚೆನ್ನಬಸವೇಕ್ವರಂ | 

ತೆರು! ಕರ್ಪೂರ ತಾಂಟೂಲಂಗಳಂ ಕೊಡಿಸಿದಂ ದುಹಾಧಕ್ತಿಯಿಂದೆ! 

(ಚಟ. ೫-೬೪). [ಆಯತ * ಗೆಯ್‌ (ಲ ಕೆಯ್‌)) | 


ಪ್ರಾಣಳಾಂಕರೆ ನಿವಹವಪೊಂದಾಗಿಯಾ ಕೊಳದಿ ಬೆಪಚರಿಸಿದರಾಯತ ತೆತ್ತು 
ಧರಣೆ!ಧನನೋಳುಳಿಗೆ ನೇಮಿಸಿದೆ (ರೋಹತ, ೧೪-೬೪), ಬಿಸಜಗಂಧಿ 
ಉಂರಾಯತದೆತ್ತು ಉದದ ಮಸೆದ ಕೂರ್ಗಣೆಗಳಂತೆಸೆಯೆ (ರೋಡಕ. 
೧೪-೪೫); ತದಳೆದಿಂ ತಾನುಯು ಯುತರೆಕ್ತು ನಕ್ಷತ್ರ ನಿವಪನುಧ್ಯದಲ 
ಪುಡುರಾಜ ರಾಜಿಸುವಂಕೆ (ನಲೋ, ೧೧-೬೬). 

[ಆಯಕ * ಬಿಜು) 


ಆಯತವೇಳೆ kw ಆಯತಿಗೆಡು 


ಅಯತವೇಳೆ, ಆಯತ್ತ ವೇಳೆ (ನಾ). « ಆಯತಕಾಲ: ಅಯತಕೇಳಿ| | ಆಯೆಕಿಕೆಗೆಡಿಸು (ಕ್ರಿ). ಗೌರವಕ್ಕೆ ಹಾನಿಯನ್ನು ತರು; ಮರ್ಯಾಕೆ 


ಯಲ್ಲಿ ನಿಮ್ಮನ್ನು ಆನರು ಎಬ್ಬಿಸುನರು (ಮುಂಗಾಫಿ. ೧೧೦). ಆಯತ್ತ ಯನ್ನು ಕೆಡಿಸು: ನಾಯಿ ನೋಡುವ ಕರುಣಿ ಸೋಮಯ್ಯ ಬೇಡಿರಿ 
ವೇಳೆ; “ನಾನು ನಾಳೆ ಬೆಳಗ್ಗೆ ದಾದರಿಗೆ ಬರುನದುದ್ಮೇನೆ. ನಾನು ಗೀಯದಳಲಿನ ದಾನಿ ಸೋಮಯ್ಯ ನಂಬಿದೆರನಾಯತಿಳೆಗೆಡಿಪ ದಾಕ್ಷಿಣ್ಮ 
ತಿಕೀಟು ತೆಗೆದು ಇಟ್ಟರುತ್ತೇನೆ. ಸುಮ್ಮನೆ ಆಯತ್ತದೇಳಿಗೆ ತೊಂದರೆ ಪರ ಸೋಮಯ್ಯ ಕೈಯ ತ್ತಿ ಕರೆದು ಕರೆದು (ಬೋಮಡ. ೪-೨೩). 
ಬೇಡೆ" (ಕಮನ. ೭೬). [ಆಯಕೆ, + ವೇಳೆ) ಶಿ [ಆಯತಿಕೆಗೆಡು * -ಇಸ್ಕು) 


ಆಯತಣೆಗ್ಗಡೆ (ನಾ). ಒದ್ಬಾತನ ಹೆಸರು: ಜೀವರ ನಂದಾದೀನಿಗೆಗೆ| | ಆಯತಿಕೆಗೆಡು, ಆಯತಿಕೆಗಿಡು (ಕ್ರಿ). ಗೌರವವನ್ನು ಕೆಡಿಸಿಕೊ; 
ನಾಗಂಗ್ಣನ ಬೆಸದಿಂ ಆಯತಣೆಗ್ಗಡೆ ಧಾರಾಪೂರ್ಶ್ವಕಮಾಡಿ ಬಿಟ್ಟ ಮಗ್ಗ ಸ್ವರೂಪಹಾನಿಹೊಂದು ; ಯೋಗ್ಯತೆಯನ್ನು ಹಾಳುಮಾಡಿಕೊ: 


(ಎಳ. ೫1೪, ಶ್ರೀರಂಗ. ೧೫೩೨-೨೪ ; 1199). ಎನ್ನವೊಳಾಕೊ ನಿಶ್ಳುವಂ ಕುಲವಭಿಮಾನದಾಯತಿಕೆಗೆಟ್ಟು ನಿರಾಕುಳೆ 
(ಆಯಕ? + ಹೆಗ್ಗಡೆ ( ಪೆರ್ಗಡೆ) ನೆಯ್ದೆ ನಿನ್ನೊಳಾದೊಲದನೆ ನೋಡಿ ಬಂದವರೊ ಭಾವಿಸು ನೀಂ 

ಆಯತಾಂಬಕಿ (ನಾ). ಅಗಲವಾದ ಕಣ್ಣುಳ್ಳವಳು: ಆಯೆತಾಂಬಕಿ|10ಐ (ಮಿತ. ೧-೬೪); ಅಯತಿಕೆಗೆಟ್ಟಿಮ್ಮ ಬೊಪ್ಪನನಾಯದಿಂ ಸೆ ನಿಮ್ಮ 
ಕೆಬಿಯೆನೆ ನುಡಿ ರಾಯಸನಿದೇಕೆನುತೆ, . , ಹೊಕ್ಕಳು ತರ | |  ಜೊಪ್ಪನ ಕೈಯೊಳೇಂ ಕೈಯಾಂತುಳೊಂಡನೆ ಹಳೆಯ ಸಾಲವನು [ಬಹು 


(ಕುವ್ಕಾಳ, ೨೨-೧೩); ಸಂಧ್ರಮೂನ್ವಿತೆಯಾದಳಾಯಶಾಂಟಕಿ ತನ್ನ 
ಛೀನ್ಚದಂ ಸಲಿಸುವಂ ಕಾಂಕನೆಂಬುತ್ತವಡೊಳು (ಜೈದಮಿಭಾ, ೧೮-೬೧). 

[ಸಂ. ಆಯತಾಂಬಕೀ (ಆಯಕ * ಅಂಬಕ * -)) 
ಆಯತಾಶ್ರಿ (ನಾ). « ಆಯಶಾಂಬಕಿ: ರಾಯ ಪಾಂಡವರರಸಿ ಕಮಲ 
ದಳಾಯತಾಕ್ಷಿಯ ಜರಿಭದವ ನೆಣ! ಕಾಯಿದುದೆಲಾ ವೀರನಾರಾಯಣನ 
ಹಿರಿನಾಮ (ಕುಮ್ಮಾಪ, ೧೪ ಸೂ); ಅಯತಶಾಶ್ರಿಯ ಭಾನರುದ್ಧಿ ಯಂ ತಿಳಿ 
ದರ್ದು... ಇಂತರೆಹಿಯಂ ತೊಅಕಿಯದೇಕೆಂಬರೇ (ಕೈ ಮಿಳಾ. ೧೮-೫೫). 

(ಸಂ. ಆಯಕತಾಕ್ಷೀ (ಆಯತ * ಅಕ್ಷಿ * -)) ಳುಂತದ (ಸೌಇಇ. 1೫, ೩೪೩-೨೦ | 1229). 

ಆಯತಿ (ನಾ). ೧. ಮನಸ್ಸಿನ ಸಂಯಮ ; ವಿಷಯಗಳತ್ತ ಮನಸ್ಸು [೫ [ಆಯತಿಕೆ (£ ಆಯತಿಕ್ಕೆ) * ನಡೆ) ಆಗೆ. 

ಹಂಯದಂತೆ ತಡೆಯುವುದು: ಆ ಯತಿಪತ ತನ್ನೊಳ್ಳಗೆದಾಯತಿ। | ಆಯತಿಕ್ಕೆ, ಆಯತಿಕೆ (ನಾ). ೧. ಪ್ರಭಾವ ; ಘನತೆ: ನಾಯಳುನ್ನಿಗೆ 


| 3೬-೬). ಆಯೆತಿಕೆಗಿಡು: ಅಖಕ್ಳಿ ಮಿಕ್ಕುದೆನೆ ಕೆಯ್ಗಾಯರೆ 
ಬೀಯೆಮನೊಡೆರ್ಡುವಂ ಸ್ಮಜನರೊಳಂ ಅಯತಿಕೆಗಿಡುವನೆತ್ತಂ ಸ್ತೇಯಿ 
| ಯೆನಿಪ್ಪಂ ವಿಫಾದಧರಕೆಡೆಯಪ್ಪಂ (ನೀತಿಮಂ. ೫, ೬೬). 
[ಆಯುತಿಕೆ (< ಆಯತಿಕ್ಕೆ) * ಕೆಡು) 
ಆಯತಿಕೆವಡೆ (ಕ್ರಿ). ಪ್ರಭಾವವನ್ನು ಪಡೆ; ಘನತೆಯನ್ನು 
ಹೊಂದು: ರೂಪುರೇಖೆ ಥಾಶಸೆ ಬಯ್ಬಿಳೆ ತೊಡೆ ಮಡಕಯ್ದನಿಯೆಂಬ 
| ಡಡಾಯತಿಕೆಗಾಯತಿಳೆದಡೆದಾರೂಢ ಏದ್ಯಾವಿಳಾನ ಸಬಳದ ಖಿಬ್ಗುತರ 


13 


ಗಾಯತಿಯನುಂಬುಮಾಡದ್‌ ಬಗೆದಂ (ಸುಳುದೂ. ೧೨-೧೦). ಕೂರ್ತುರಾಜ್ಯಮನಿತ್ತು ಪಾಸಿನ ಮೇಲೆತಂದಾಯತಿಕ್ಕೆ ಯಿರೊಪ್ಪದಾಗಿಯ 
೨. ಸಾಮರ್ಥ್ಯ; ಧಾರ್ಸ್ಮ: ಆಧರನುತ್ತಿ ಆಯ್ಯೇಯ)ತಿಎ ಪ್ರಭೂತ್ಯರಮಿರ್ಬು . .. ಓಲಗಿಸುತ್ತುಮಿರ್ಫೊಡೆ ಮತ್ತಮಾ ನಾಯೆಕಸ್ಸಿ 
ಳೊಳ್ಳೋರುಂ . , . ಪಂಡೆಮಹಾವಾಕಳೆ ಸಂಯುಕ್ತನಾಗಿ (ಎಳ. ೪1, ಸಮಂಕು ಮೂಣ್ಬುದೆ ನೇಲತಿಂಬುರನೆಲ್ಲಿಯುಂ (ಫರ್ನೂವೃ. ೧೧-೧೩೪) 
ಕೊಪ್ಪ. ೩೭-೬; ೫); ಮಾಯಾಡಮೂಸಮೂಹದೊಳಾಯತಿಯಂ [16] ಬಲಧಿರನಪ್ಪನಕೆೇಕ್ವೆಯುವೂಯತಿಕ್ಕೆ ಯುಂ ಯೆಂ]್ರದಿಸುಟನ ಕೀತಿಗಯುಂ 
ಬಗೆದು ಇದಿ ಯಾದವಸ್ಕನ್ಮಂ ಛಾಯಾಯುದ್ಧಂಗೆಯ್ವವೊಲಾಯಾಸಂ ವಿಟನ ಶೀಲಮುಮುರಿಯೊಳೊಪ್ಪಲಾರ್ಫದೇ (ರಮಾ ಮೈ. ೩-೯೭). 
ಬಟ್ಟು ಕೆಟ್ಟು ಶೆಳಖಮೆದಾಗಳ್‌ (ಗ ಮಿಘು. ೭-೧೯); ಅ ಸೊಬ್ಬಂ ಆಯತಿಕೆ: ೧. ಆಯತಿಕೆ ಮಿಗೆ ಸರ್ವಭಾಗ್ಯ ಶ್ರೀಯ ದ್ರಾಕ್ತಾರಾಮ 
ಪುಟ್ಬಂ ಬಗೆದು ಪ್ಲಮಣಸಳಿ ಯೊಂದಾಯತಿಯಿಂ ಮಿಕ್ಕು ಮಾಜ್‌ ಫೊತ್ತಿಆ ಡೆಎಳುನಾನಾ ಯುವತಿಯು ತ ಸುಖರಸದೊಳೋಲಾಡುತೆಯ್ತಂರು 
ದಟ್ಟಿಯಂ ಮುಟ್ಟ (ಉಾಮೂಕ್ಳ. ೧೪೪-೯). ೩. ಮಹಿಮೆ; ಒಂತೆ; (ಬಜಡ. ೨೫-೧ಂ). ೨. ಅತಿಶಯ; ಅಧಿಕ್ಯ; ತೀವ್ರತೆ: ಮಾಯೆ 
ಪ್ರಧಾವ: ಅಕೆ ನೆಗಬ್ತಿಯುಂ ಬಲಮುಮಾಯತಿಯುಂ ಇಲದುಂ[೫| ... ಮಿಗೆ ಬಯಸಿ ಭಜಿಸಿದಳಾಯಶಿಕೆಯಲಿ ಮಧುಕನಾಥನ ಮಿರ 
ಪ್ರಭುಕೃಮುಂ ದೂರದೊಳಿರ್ಟ್ಟು ನೋಡೆ ಸೊಗಯಿಫ್ಪುದು (ಕಾವ್ಯಸಾ. ಪಂಕಜದ (ಪ್ರಭುಂ. ಸೂ); ಆಯತಿಕೆಯಲಿ ಪಂಡೆ ಕೈಕಯರಾಯುಧರ 
೪೩೫ ಕೂದ್ರಳ); ತೋಯಜನಂಡಮನಿದನಾನಾಯತಿಯಿಂ ಕಾವೆಸೆನ್ನ ಬೆಳೆಗಳ್ಳಿ ಆಯೆ ನೂಕಿದರು ತೇರುಗಳ (ಕುಬ್ಯಾಜ್ರೋ. 3-೪೮); ದಾಯ 
ಮಾತಿಂಗೆಲೆ ಕೌಂತೇಯ ಮಜುಮಾತನಕ್ತು... ತೋಯದುಂ ಕುಡಿ ನೋಡಾ ಅಂಜದೆಮ್ಮೊಡನಾಯತಿಕೆಯಲಿ ಗೆಡದ ನಾವನಿಕಾಯವೇನಿದ್ದೆೇೇಸ 
(ಪಂಪಭಾ, 6-೩೯); ಅಯಂ ಶ್ರೀಯುಂ ವಿಜಯಮುಮಾಯತಿಯುಂ ಮಾಡುವನೀ ಮಹಾತ್ಮನಲಿ (ನಿಧಾಗ. ೬-೨-೭). ೩. ಶ್ರದ್ಧೆ; ಆಸಕ್ತಿ: 
ನಿಮ್ಮೊಳೊವವಿ ಸುಸ್ಮಿರಮಪ್ಪಂತೀಯುತ್ತುಮಿರ್ಳೆ . , . ವಿಧು ಶಾಂಶಿ|ಬ| ಹುಟ್ಟದುದು ಬಳಿಕಾಯತಿಕೆ (ಪಾಕಾಂ. ಸತಿಗೆ) ಗಜಾಗಟ್ಟಿ ತಗ್ಗದಸೂಯಿ 
ಜಿನಂ (ಪಶ್ರಶು- ೨-೬೬), ೪. ವಿಸ್ತಾರ; ವ್ಯಾಪ್ತಿ; ಹರಹು : ಅರು ಮನ ಕದಲಿಟ್ಟುದಾಳಾಂಕ್ಷೆಯಲಿ ರಾಜ್ಯಶ್ರೀ ನಿತಂಬಿನಿಯ (ಕೊಲ. 
ಕೋದಯಶ್ರಲೆಯ ಗಿರಿಕೃಂಗದುಸ್ನತಿಯ ವರುಣಾಲಯಾಯತಿಯ ೨-೩೬).  (ಆಯತಿ» -ಇಕ್ಕೈ) 


ನಿರುಕಿಸಿದೊಡೆಹುದೇ00 ಬೆರಗು ಬರಿಬೆರಗು ನುಡಿಗಡೆನಿಪ್ಪಾನಂದ ವರನು | ಆಯತಿಗಿಡು "ಆಯತಿಗೆಡು' ನೋ. 
ಪೂಜೆಯುಮಂತು (ಬಕುಕ. 169), ೫. ಧವಿಷ್ಯ; ಮುಂದೆ ಆಗ] | ಆಯತಿಗೆಡು, ಆಯತಿಗಿಡು (ಕ್ರಿ). ಶಕ್ತಿ ಗುಂದು; ಅಸಮರ್ಥ 
ಬೇಕಾದುದು: *ಉತ್ತರಳಾಲ, ಅಯಹಿ- ಈ ೨ ಮೇಲಪ್ಪ ಕಾಲಂ? ೪] ನಾಗು: ಸುಕನ ರೂ.ನ ಸೊಬಗನಂಗಸುಳುಮಾರತೋನ್ನತೆಯ 


(ಹಾಯು. ೨೦-೧೧೨) , ಆಯತದ ಳೋಕಧರ್ಮಗಳ ಪಾಲಿಪ್ರದು ಬಾಲ್ಯದ ಬೆಲುವನು ... ಅಧಿಕಗುಣಗಣವನಾಯಕಿಗೆಟ್ಟು ನೆಕೆರು 
ಆಯತಿಗೆ ವಾಯ್ಪಿಡೆದೆ ಗತನ ಚಿಂತಿಸದಿಹುದು (ರುಂಕುಳ. ೬೧೩), | ಶೋಶಿಶೆನೆಂಬಡಾಕಲ್ಪರಕದೆಯ್ದದರನ (ಹಡಳಾ. ೧೨-೫೪);, ಆಯತ 
೬. ಆಯೆ; ಆದಾಯ; ಲಾಭ: ಆವನಿಗೆ ತುಂದಾ ಆಯತಿ ಇದೆ ಗೆಟ್ಟಿಳ್ಳಿರ್ದೆದಡೆದಜ್‌ವಿನ ಜೀಯವೆ ಮಜಕಿದೊಣಗಿದಳಲರ್ವಾಹಿನೆ೨ಳ್‌ 
(69). [ಸಂ.) (ಜಡಳಾ. 9-೩೬). ಆಯತಿಗಿಡು: ಆ ಯತಿಗಾಯತಿಗಿಡೆ ಳೌಳೇ 
ಆಯತಿಕೆ "ಆಯತಿಕ್ಕೆ' ನೋ. | ಯಳತತಿ ನೃಪತಿ ಕೆಳರ್ದು ಮುಳದುರ್ಟಿದ ಕೌತ್ರೇಯಳದೆ ಫೊಯ್ಯಲ್‌ 


ಆಯತಿಳೆಗಿಡು "ಯತಿಕೆಗೆಡು' ನೋ, (ಮಕೋಡ. ೪-9೪). [ಅಯತಿ* ಕೆಡು] 


ಆಯತಿವೆಯಿ ೬೪೫ ಆಯಕ್ಕೂಳಿಕ 


ಆಯತಿವೇಖು (ಕ್ರಿ). ೧. ವಿಸ್ತಾರವಾಗು; ಅಗಲವಾಗು : ಶುರ] ; ಆಯಪ್ಪದೇವ (ನಾ). ಒಬ್ಬಾತನ ಹೆಸರು: ಅಣುಷ್ಠರಸರ ಶುಗಳಲಿ 
ನಂರ್ಟದಕ್ತು ಪ್ರರುಶೋತ್ತಮನುಷ್ಟ ೪೮ಾಟರೆ ಖೆ... ವಿನ್ನಾವನ| ] ಗಪ್ಸಂ ಆಯನ್ಭದೇವನೊಳ್ಳಾದಿ ಕಳಳಟ್ಟಯೊಳ್ಳತ್ತ (ಎಳ. ೪1, ಕತೂರು, 
ಪೇರುರಮಾಯತಿದೆತ್ತ ಬಾರಿಡಾಕ್ಷನ ಧವಕೆಶ್ಷಣಂ (ಪಂಕಾಮಾ, ೩-೧೫೩). | | ೧೪೯೦-೨ 919). (ಆಯಶ್ಪೃ * ಜೀವಿ) 
ತಿ. ಕ್ರರೈೆಯಿಂದ ಕೂಡು; ಉತಾಹಗೊಳ್ಳು ; ಆಸಕ್ತಿವೆಹಿಸು: (ಆಯಮೇರ (ನಾ). ಕೆೊಯ್ಲಿನೆ ಒಕ್ಕಣೆಯ ಕಾಲದಲ್ಲಿ ಅಧಿಕಾರಿ 
ಬೀಯೂಸಜಲಧಿಜಲಮಾನ್ಯಾಯನ ಸಟನಳ್ಕೆ ಕಕ್ಳು ಏಂ ಫಿಕ್ಕುವ| 3| ಗಳಿಗೆ ಮತ್ತು ಸೇವಕರಿಗೆ ಕೊಡುವ ಧಾನ್ಯದ ಭತ್ಯ (ಕಾಣ್ತಾ. ಅ). 
ಮೆಂದಾಯ ಶಿಬೆತ್ತ ನಿಜಾಭಿಪ್ರಾಯದಿದೂಮಿಷರೆತೇನರಸುವಯದಿಂದಂ | (ಅಯ್ಯ *1) 

*-ಎಯ್ದಿ (ನಮಿತ. ೪-1೬ ವ); ಭಾನಿಯರಾಯತಿದೆತ್ತು ಪಟ್ಟಿಣದಿಂ) , ಆಯರ (ನಾ). ಆದರ (1): ಒದ ವಿಷ ಕೂರ್ಮೆಯಿಬ್ಬದಳಿದಾಯರ 
ಭಾಆಮಟ್ಟು ಸೆಟ್ಟಿಗೆ ಸ್ಮರನಿದ ನಂದನದೆಡೆಗೆ ಸಾಲಿಟ್ಟುದನೇಕ ಸಂಭ] | (ಪಾಳ. ರಯ) ಮಿಬ್ಬದೆ ಮಿಳಿ ಉಗಮಿಬ್ಬದ ಸುಸಿಲ್‌.,, ಚದುರರುದುಂ 
ಮದಿ (ನೋಡ, ಆ. 4. ಜ್ಞಷ್ಟನಾಹಪ್ಯ। ಒಟ್ಟಾಗು: ಆಯತ] ! ಮನಂಗೊಳಿಪುದೇಂ ಕಡುಹಾಜೆಯರೋ ಲತಾಂಗಿಯರ್‌ (ಅ೧ಪು. 
ನತ್ತು ಕಟ್ಟ ಧರಂತಿಗದು. , , ಅಖಿಳತಾಸ್ತ್ರಸಮಾಣಮನೋಜಿಯಿಂ 16! ೧೨-೪೩). ೫ ಆದರ ಎಂಬ ಸಂಸ್ಕೃತಕಟ್ಟದ ಪ್ರಾಕೃತ ರೂಶನಿರ 


ಮಜಾಧ್ಯಾಯವಶಿಪ್ರನದ್ನೆ ಹೃದಯಂ ಸಲೆ ಬೀಟುತಿರಲ್ಕೆ ತಾಂ ಸಹಾ| | ಬಹುದೆ? ( ಸಂ. ಅದರೆ) 
ಧ್ಯಾಯಿ ದಳೆಂಬಿನಂ ನೃಶಹುಕಂ ಹೆಣೆ ಕೇಳ್ತನವೇಂ 'ಮಂಸ್ಕಿಲೋ| | ಅಯರಾಶಿ (ನಾ). [ಜ್ಯೋತಿ]. ಜ್ರಸಕ್ತವಾದ ಲಗ್ನದಿಂದ 
(ಕುಸುಮಾ, 4-೨9). [ಆಯತಿ * ಬೆ) I ಹನ್ನೊಂದನೆಯ ರಾಶಿ: ತ್ರಿಡರಷಣಾಯಲರಾಶಿಗಳೊಳಕ್ಳೆ ವಿಲಗ್ಗ 


ಆಯತುತ್ತು (ನಾ). ಸುಲಭವಾಗಿ ಸಿಕ್ಕುವ ಆಹಾರ (?): ಹದನ| ದೊಳಕ್ಕೆ ಮೇಜ್‌ ಸುಷ್ಕತ್‌ ಸದನದೊಳಳ್ಳೆ ಸದ್ದೈಯದ ಭರ್ಗದೊಳಕ್ಕಿರೆ 
ನೆಬ್ಬವ ಕೇಳಿ ತಲೆದೂಗಿದರು ಬಡಕನದಾ ಸುತುತ್ತೆಲ್ಲಿದು ಶ್ರೀಿಯೆಂಬಳೆಂಡ [13 ಪಾಕನಾಫಂ... ಡಂದ್ರನಿರ್ದೊಡೆ ಶುಭಂ (ಕಾಕ ೯-೧3). 


ಗಿರಿಷೆ ಸುಲಾತ್ಮಸಂಧಟನು ಉದಿಸಿದಡೆ ರಮ್ಮಿಪ್ಛದಹುವಾನಿದೆಕೆ ಸಾಧಳ | (ಆಯ * ರಾಶಿ) 
ನ್ದ ತತ್ಯರ್ಮದಲಿ ಸಂಸ್ಕಿತಣಾಗಿ ಹೋಗಿಯೆನುತ್ತ ನೇಮಿಸಿದ (ಳಾ. | ಆಯಬ್ಲಳ (ನಾ). ಉತ್ಕಟವಾದ ಬಯಕೆ ; ಉತ್ಸುಕತೆ; ಉತ್ಕೃಂ 
೪-೫-೨೦). [ಅಮ್ಮ ೨ ತುತ್ತು] 1 ಕೆ; ಎರಹವ್ಯುಥೆ: *ಆಯಬ್ಲಳಂ, ಉತ್ಸೆಂರಾ, ಉತ್ಕಳಿಳಾ. . 
ಆಯತೆ (ನಾ). ಅಸಕ್ತಳು; ಅನುಕಕ್ರೆ: ಅ೦ತ ಉಾಯಳಾಂತಿಯೆ | ಶುಕ್ಕಂ, ಹೃಲ್ಲೇಖ, ವಿರಸ, ಏಯೋ ಗಭ ಈ ಕ ವಿರಡಂೌ 
ರಸಭರಿತ ಗಿಂಡಿಯ ಹಿಡಿವಾಸುತೆಯಿರ್ನಳೊತ್ತಿನಲಿ (ಮೋಹಕ, ೪-೯). [೫] (ಡಲು. ೧3-01). (ಸಂ.) 
(೫. ಅಯತಾ) | |ಆಯವರಿ "ಆಯವಜಾ' ನೋ. 
ಆಯತ್ತ, "ಆಯಕ್ಯ' ನೋ. | |ಆಂಯನಲ, ಆಯವರಿ (ಕ್ರಿ). ಪ್ರಮಾಣವನ್ನು ತಿಳಿ; ಕ್ರಮವನ್ನು 
ಆಯತ್ತ್ಮ (ಗು). ೧. ಅಧೀನ; ವರೆ: ಆ ದಿಶಾಭಾಗಮನಾತ್ಮೀಯ | ತಿಳಿ: ನೋಯಿಸಿ ನುಡಿಸದೆ ನೋಡಮುಟಕಗಳ ಬೀಯವೆಸಗಿ ಬೇಸ್‌ ಸದೆ 
ಶಾಸರಾಯತ್ತಂ ಬೊಡುತ್ತುಂ ಬಂದು (ಶೂಾಪಭಾ, ೪-೧ ರ). ೨, ಸಾಧು | ಆಯದಹಾತು ಕರಲಜಯದ ಪತಿಯೊಳಸೂಯೆಗೊಳದೆ ುಖಿಸುದುದು 


ವಾದ; ಪಳಗಿದ; ಹೇಳಿದಂತೆ ಕೇಳುವ; ವಿಧೇಯವಾದ. (ನಾ). |2| (ಅಂಟ. ೩-೨೬). ಆಯೆವರಿ: ರೊಗ್ಗುಗಳನ್ನು ಅರಿ ಆಯವರಿತು 
೩. ಸೇರಿರುವುದು; ಸಂಬಂಧಿಸಿರುವುದು; ಕೂಡಿರುವುದು: ಳೃತ್ತಿ! | ಡೋಡಿಸಿವಾಗ ಇವೆಲ್ಲಾ ಚೆನ್ನಾಗಿ ಅರಳಿ ಪೂರ್ಣಸೌರಭವನ್ನು ಬೀರಿ 
6ದೆಯುಮುತ್ತಾತ್ವಾಯತ್ತಮನುಸ್ತಾರಂ (ಕುಡ. ೧೩೨) ; ಎತ್ತಾನು| | (ಳಂಬ. ೨೯೨). [ಆಯ್ಕ * ಅಜ್‌) 
ಮಡೆಲ್ಲಿಯುನುಮೆಂಬರ್ಭಡೊಳಾಯಕ್ತಂಗಳರಮೆ ಅರೆಗಳ್‌ (ಕಮದ. | (ಕ್ರಿ). ಬರು; ಅಗಮಿಸು: ಪಾಯಸೆಡೆಬಳನುಗೆ ಅಂಗೆ 
೩೧೨); ಅಕ್ತ ನೋಡಲು ದೃಷ್ಟಿಗೋಡರದೆತ್ತ ಹೊಳದ ರಾಶಿ ರುಟ ಭಾರವ್ಹಾಜದಾಯದಿಂ ಶಾರ್ಸ್ಮ ದಕ್ಷಿಣ ದಾಮಕ್ಕೆಡೆ ನಾಲ್ನಾಯಳಾಂಗನಿ 
ಇಯತ್ತೆ ಮೊತ್ತಿಳಬುಂಜವುಸ್ನತದಾಗಿರಲು ನಗುತ (ಅಸದಿ. ೯-2೧). [ul ಪ್ರಷ್ಟಫಲವೃಷಭ ಕರಿಶುರೆಗಸಂಪಕ್ಸೃದೂಜಯುತರು ಕೋಯ ದುಂಗಲ 
೪. [ಸಂಗೀತ]ರಾಗಾಲಾಪನೆಯಲ್ಲಿ ಒಂದು ಬಗೆಯ ಅವರೋಹಣ; ; ಬಾಡ್ಶ . . . ಆಸಮುಧಿಯೆದುರಿಗಾಯವಿಡೆ ಲೇಸು ಲೇಸೆಂದು ನಯಂ 
ರೀತಿ: ಇಳುನರಿಯ ಹಂಕೆಗಳಿಗೆ ವಿರಿ ಅಫಬಾ ಆಯತ್ತ ಗಳೆಂದು, | ಧರನು ಆ ಳಗತಪ್ರರದಿಂದೈದಿದೆ (ತನಮು. ೬-೨೧). 
ಹೆಸರು (ಸಂಸದ. 39). (ಸಂ.) i (ಆಯ? * ಇಡು) 
ಆಯತ್ತಂಮಾಡು (ಕ್ರಿ). ಆಧೀನಗೊಳಿಸು; ವಶಪಡಿಸಿಕೊ: ನರ್ಮಳ | ಅಯನಿಡ್ಯೆ (ನಾ). ರಹಸ್ಯವಾದ ಎಷೆ; ಶಾರೀರ ವಿದ್ಯೆ: ಆಯ 
ಕೀರ್ತಿಶ್ರೀಯಂ ಗೌಲೀಕಂ ಒಸೆವಾಯಕ್ತಂ ಮಳ್ಳ ವಿಶ್ರಮಾಂಳೆ ಓಿನಗರ 2) ವಿದ್ಯೆಗೆ ಸಿಲುಕಿ ಕಟ್ಟ ತ್ರ್ರಾಯತ ಮಂ ಪಿಡಿದನೇಕದಿವಾಯರೆಂಗಳ 
ನರತೆಂ (ಸೌಇಇ. 12-1, ೨೭೬-೨೪ ; 168), (ಇಯತ್ತ್ವ್ಯ * ಕ ಮೆಟ್ಟು ಬೊಂದುಗೆ ಜೀವನಾಮಳೆದಿ (ವಿತೇಧ. ೧೩-೩೫). 
ಆಯತ್ತನೇಳೆ "ಆಯತವೇಳೆ' ನೋ. [ಅಯ್ಯ * ವಿರೈ) 
ಆಯತ್ರ ಸಮಯ (ಣಾ). ಆಯತಕಾಲ: ಹಣ ಸುಲಿದ ವಕೀಂದು (ಆಯನ್ಮಯಪಟ್ಟ (ನಾ). ಆದಾಯ ವೆಚ್ಚಗಳ ವಿವರವನ್ನು ಕೋರ 
ಅಯೆತ್ತಸದುಮದಲ್ಲಿ ಕೈಲಟ್ಟಿರು (ಛಾರಧಿ. ೧೩೫). | ಸುವ ಪಟ್ಟಿಕೆ, ತಖ್ತೆ. [ಅಯ್ಯ * ದೃಯ * ಪಟ್ಟಿ) 
(ಅಮುಕ್ತ (ಆ ಅಯಕ್ಕ) * ಸಮಯ) ಅ| ಆಯಕ್ಕೂಲಿಳ್ಕ, ಆಯಃರೂಲಿಕ, ಆಯಕ್ಕೂಳಿಕ (ಗು). ೦. ಕಬ್ಬಿ 
ಆಯಪಾಣಿ (ನಾ). ಆರಿಸಿದ್ದು; ಅತಿ ಉತ್ಕುಪ್ಪವಾದುದು: ಭೀಷ್ಮನು ಣದ ಶೂಲಕ್ಕೆ ಸಂಬಂಧಿಸಿದ. (ನಾ). 3. ಸುಲಭೋಪಾಯದಿಂದ 
ಸಂಶಕದಾಗಿ ದಾಣ ದ ಮಳೆಗರೆಯುತ್ತ ಪಾಂಡವರ ಕಡೆ ಅಯವಬಾಡ| |! ಸಾಧ್ಯವಾಗುವ ಕೆಲಸಕ್ಕೆ ತೀಕ್ಷ್ಣವಾದ ಉಪಾಯಗಳನ್ನು 
ಮಗ್ನೆ ಸೈನಿಕರನ್ನು ಆರಿಸಿ ಅರಸಿ ಕೊಟ್ಬತ್ತಿದ್ದನು (ನತಳಾ ೨೬೧) | | ಅವಲಂಬಿಸುವವನು. ಅಯಃಕೂಲಿ? (೨). ಆಯಕ್ಕೂಳಿಕ: 
ಒಂದು ದಿವಸ ಅಯವಾಡಿ ಯಾದ ಕೆಲಧ್ರ ನಗಗಳನ್ನು ಮಾಕ್ರ ಇಟ್ಟು| | ಪ್ರಾಣಬಿಡುವವನು ): ಹ ್ರಣಪಂಟೈ(ದೇಣೆಯ್ಯ ವದನಂ 
ಕರೆಯಳೊಂಡು ಹೋಗುವುದು... ಇದೆಲ್ಲಾ ರಾಡಿಕೆಗೆ ಬಂತು (ಅದಟ. (4)  ಆಯತ್ಯೂಳಿಕನೆಂಬುದು ” (ಹಲಾಯು. ೬೧-೨೧೬), ([ಸೂ,) 
65). (1) | ಆಯಕ್ಕೂಳಿಕ *ಆಯಕ್ಕೂಲಿಕ' ನೋ. 


ಆಯಸ್ಕ ೬೪೬ ಆಯಾಸೆಂಗೊಳ್‌ 

ಆಯಸ್ಕ (ನಾ). ಆಯಾಸ; ಬಳಲಿಕೆ; ಶ್ರಮ: ಪೀರಸುಕಜನನಿಗೀ| ; ಆಯೆಸೈರ (ನಾ). ಆಯಸ್ಕಾಂತ; ಸೂಜಿಗಲ್ಲು: ಸೊಟಗಳಿಗಾಯಸ್ಕರದ 
ಗಾಂಧಾರಿಗೆ ದುಃಖರತಜನನಿವೆಸರಾಯ್ತೀಗಳ್‌ ಳೌರದವತಿ ದುಃ ಖಮರಾ ದೂರದಿ ತೋರಿಸಲ್ಯಾಚರಿಸನೇ ಆ ತೆಂದೆಗಲು (ಕಂದಾ. ೧೪-೬೧). (1) 
ಭಾರಮನಾಂಶಾಯಸಕ್ಕೆ ಗುಜ್‌ಯಾದುದಟ್‌ಂ (ಗಲ ಯು. ೯-೫); | ಆಯಸ್ವಾಮ್ಯ, ಆಯಸಾಮ್ಯು, ಆಯಸಾಯ (ನಾ). ಹಳ್ಳಿಗಳಲ್ಲಿ 
ಪುಟ್ಟುವುಡೊಂದುಲ್ಬುಗದೊಳೆ ಮರಣಾದಸ್ಮೆಯಂ ತಾಳ್ಮಿ ಬಂಪಾಯ। ವಂಶಪರಂಪರೆಯಿಂದ ಸೇವೆ ಸಲ್ಲಿಸಿಕೊಂಡು ಬಂದಿರುವವರಿಗೆ 
ಹಮಂ ಟಿತ್ತಯ್ಸಿ ಪಂಪಾಪುರದರಸ... . 6ಕ್ಷಿಪ್ಪ್ರದೆನ್ನಂ (ಅಕ್ಪಾತೆ. ೩) ;| 3| ಕಣದಲ್ಲಿ ಅಳೆದು ಕೊಡುವ ಧಾನ್ಯ, --ವರ್ಷಾಶನ : ಅಂಗದಹ್ಕೂ 
ಇದಂಸಾಯಸದ್ರ ತಾಗೇಸುದಿನ (ಕುರ್ಯಾಳೀ. ೧೨-೩೫); ಕಾಯ ಮನೋ! | ಪಟ್ಟಣ ಸೇನಳೋಗತನನನ್ನು ನೇಮಿಸಿ ಅಯಸ್ವಾಮ್ಮ ಎಮು 
ದಡನಗಳ ಆಯಸದಿಂದಳವಳಿಯಡೆ ಪತಿಯನುರಾಯದಿಂದುವಡರಿಸು | ದುವನ್ನು ನಿರ್ಣಯಿಸಿ (ಟತ್ರನಾ. ೧೦). ಆಯಸಾಮೈ (4೫ಂಣ್ಣಾ. 
ಪುಡು (ತಣಟ. ೩-೯). [ಆ ಸಂ. ಆಯಾಸ) | ೧೪). ಆಯೆಸಾಯ (4ನಂಗ್ತಾ. ೪). (ಅಯ್ಯ * ಸ್ವಾಮ್ಯ] 

ಆಯಸ್ಕ "ಆಯಿಸ' ನೋ. ಆಯಸ್ಸು "ಆಯುಸ್ಸು ನೋ. 

ಆಯಸ್ಕ (ಗು). ೧. ಕಬ್ಬಿಣದಿಂದ ಮಾಡಿದ; ಕಬ್ಬಿಣಕ್ಕೆ ಸಂಬಂಧಿ |18: ಆಯಾ (ನಾ). ದಾದಿ; ದಾಸಿ; ಸೇವಕಿ: ಅದರ ಹೆಣ್ಣುಮಕ್ಸಳು 
ಸಿದೆ. "ಆಯಸಕವಚೆ' ಪರಾ. (ನಾ). ೨. ಲೋಹದಿಂದ (ಉಕ್ಕಿ | . ೬. ಮೇಂ ಸಾಹೇಟರ ಅಯಾಗಳಾದರು (ಕೇಟ್‌. ೯); ಅಸ್ಪತ್ರೆ 
ನಿಂದ) ಮಾಡಿದ ಆಯುಧ: *ಸಿಡಿ - ವಿಕೀರ್ಣೀ, ಸೂಳ್ತ್ಯಾಯಸ ಉ:ಂದ ಒಬ್ಬ ಅಯಾದನ್ನು ಚೊತೆಮಾಡಿ ರೋಗಿಯನ್ನು ಮನೆಗೆ ಕಳು 
(ಹಿಡಿ ಯಾಡುವುದರಲ್ಲಿ ಉಪಯೋಗಿಸುವ ಮೊನಡಾದ ಕಬ್ಬಿಣದ ಕೊಳ್ಳಿ) ಹಿಸಿಕೊಟ್ಟಿರು (629). [ಇ- ಓಂ. ಆಯಾ) 
ದಾಹಾಂತ (ಹುರಿಯುದುದರಲ್ಲಿ ಹಾರುವುದು), ಗಜಕ್ರೋಧವಸ್ತುನೊೋ; | ಆಯಾತ (ಗು). ೧. ಬಂದು ತಲಪಿದೆ; ಬಂದ; ಬರುವ. (ನಾ). 


(೪ನೆಯ ಮದೋದಳ) ” (ಕರುಧಾ). [ಸಂ.] 15| ತಿ. ಬಂದವನು: ಠರಣಾಯಕರನೆಯ್ಮೆ ... ಮುನಿಸಿಂ ಮಾಜಸಾನ್ವರಂ 
ಕೊಂದು (ಎಇ. ಸಣ), ೬೨೯-೫, ೫). ೩. ಆಮದು ; ಹೊರಗಿನಿಂದ 
ಬಳಲಿಕೆಯುಂಟುಮಾಡು: ವರುಣನೊಡರೊಳಗರುಣವಾರಿಯೆಂ ಬರುವುದು: ಆಹಾರದಿಂದ ನೊದರೊೊಂಡು ಹೆಡ್ಬುಳಡಿನೆ ಎಲ್ಲ ವಸ್ತು 


ತೋಜ್‌ ವಾಯುವಿಗುಯಸಂಗಾಣಿಸಿ (ಆಟವು. ೩೯-೧೬). 
(ಆಯಸ್ಕ * ಕಾಣ್‌ * -ಇಸ್ಕು) 
ಆಯಸಂಗೊಳ್‌, ಆಯೆ ಸಗೊಳ್‌ (ಕ್ರಿ). ಬಳಲು; ಆಯಾಸ] 
ಹೊಂದು: ಮಾಯೆಯೆಂಬಳ ಸೃಜಿಸಿ ತಾಯನಾಗಿಸಿ ಜಗಳೆ ಅಯಸಂ 


ಗಳಿಗೂ ವಿದೇಶಿ ಅಯಾಶದನ್ನೇ ಕಾಮ ಕುಳಿತುಕೊಳ್ಳಬೇಕಾದ ಭಾರತ 
ದಲ್ಲಿ ಕೊರತೆಯ ಪಿಡುಗು ಮನೆ ಮಾಡಿತು (ಭ್ರಮಾನ, ೬೬), ಅಯಾತ 
| ಮಾಡಿದ್ದಳ್ಳೆ ದಂಡೆ ವಿಧಿಸಿದ್ದಾರೆ (ಹುಸಂಕ, ೧೯-೧೧-೫೪), ಸಂ.) 

| ಆಯಾತಪ್ರಯಾತ (ಗು). ಬರುವ ಮತ್ತು ಹೋಗುವ : ಏಕಿರತ್ಪುಪ್ಪ 


ಆಯಸಂಗಾಣಿಸು (ಕ್ರಿ). ಆಯಾಸ ತೊ ರುವಂತೆ ಮಾಡು; | 
| 


ಗೊಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನನುಯಾಯಿಗಳು ನಾನೆಬ್ಲ 
ಹೇಯವದರೊಳಗೇನೊ (ಮಂಕುಳ, ೬೭೨). ಆಯಸಗೊಳ್‌ : ದಾಯ! 
ಬಿಡುತ ಬಲುಭೀತಿಯೊಳಗೆ ಹೊಳ್ಳರಾಯಸಗೊಂಡು ಹೆಮ್ಮಲೆಯ(ಕಂನವಿ. 
೧೧-೧೪೬) ; ಎಧತಿತ್ತೊಡಂ ಬೊಳ್ಳನಂ ಪೂರ್ಜಮಾಗಿದು?ದಿನಿಸುದುರೆ 
ಯಾಗಡೆ ಪರಿಗ್ರಹಿಸಿದದರೊಯ್ಯೆ ಲಾರದಾಯೆಸಗೊಂಡರು (86 ಜಲಾ. 
೩೪-೧೬). [(ಆಯಸ್ಕ *ಕೊಳ್ಳ್‌) ಇ 
ಆಯಸಂಬಡಿಸು (ಕ್ರಿ). ೧. ಆಯಾಸಪಡಿಸು; ಬಳಲಿಸು; ಕಷ್ಟ! 
ಪಡಿಸು: ದೀಯವಾಗುವ ತನುವಿನಲಿ ನಿರ್ದಾಯಳನು ನೀನಿರ್ದು ಅತಿ] 


ಹಿಂವಾಯೆಸಂಬಡಿಸುವರೆ ನೀನರುಕೂಲವಾಗಿದು? (ಹ ಖಾ. ೯9).130 


೨. ನೆನೆಯಿಸು; ಮುಳುಗಿಸು: ರಾಯ ದರರಥನಬುನಿಸಂಟಿಕ ಕಾಯ 


ಕದಂಬತಾರಕಿತೆ ಮಾಯಾತಪ್ರ:ಬಾತಾಂಗನಾನಿಕಕೋದೃ ಟ್ಚರ ಣಾಂಶು 
ಪಬ್ಲವಿತಂ, . . ಉಣಗೇಪಾತರೆಂ (ಚಂದ್ರಶು. ೧-೧೬). 
(ಅಸೂಕ * ಕ್ರಯಾತ) 


| ಆಯೊನೆ (ನಾ). ೧. ಬರುವುದು; ಬಂದು ತಲುಪುವುದು. 


೨. ಸ್ವಭಾವ; ಪ್ರಕೃತಿ. ೩. ಅಭೀದ್ಯವಾದುದು; ಅನಾಹತ: 
“ಅ ಯೂನನೆನಲನಾಹತದೆನಲಭೇದ್ಮಂ” (ಮಂಗ03.೧೩೫-೩೬೮). [ಸಂ.) 


'ಯಾನು (ನಾ). ೧. ಉದ್ದ; ನೀಳ; ದೀರ್ಫತೆ: ಏಂರತಿ ಯೋಜನ 


ವಿಸ್ತಾರಮುಂ ಶ್ರಿಂಕದ್ಕೋಟನಾಯಾದಮುಮಪ್ಪ ರಣಧೂಮಿಯಂ 
ಕೈಕೊಂಡಿರ್ಫೈದುಂ (ರಂಉಾಮಾ, ೧೨-೬೪ ದ. ೨. ವಿಸ್ತಾರ; ಹರಹು. 
&. ಸಂಯಮ ; ತಡೆದಿರುವುದು ; ನಿಯಮನ. [ಸೆಂ.) 


ವನು ನವಶಪ್ತತೈಲದಲಾಯಸಂಬಡಿಸಿದರು ಮೇಧಿಸಿದರು ಸುಗಂಧದಲಿ! ' ಆಯಾರ (ನಾ). ಆಹಾರ; ಬಲಿ: ಅಯ್ಯೂ ಕೊಡಿ ಹೊತ್ತಾಯ್ತು 
(8366, ೨-೬-೧). (ಆಯನ * ಪಡು * -ಇನು] | ಭೂತಕ್ಕೆ ಆಯಾರ ಕೊಡಬೇಕು ಎಂದು ತಿಮ್ಮನು ಹೇಳಲು ಮಾವಯ್ಯನು 
ಆಯಸಳಕವಡ (ನಾ). ಕಬ್ಬಿಣವ ಕವಚ: ಡೆಂಡಡೆಸಿ ಕಳಬ ಬಿಡುವು] ನಂತು ಹಿಂತಿರುಗಿ... ಕಕೋರಬಾಗಿ ನುಡಿದನು (ಉಾಸೂರು. ೨೫೬). 
ಪುರಾತನಾಯಸಕವಚ (ಟೈಕ್ಕಾಲ. ೫). [ಆಯಸ್ಕ * ಕವಡ) 1331 [ಆ ಸಂ. ಆಹಾರ) 
ಆಯಸಗೊಳ್‌ "ಆಯಸೇೆಂಗೊಳ್‌' ನೋ. : |! ಆಯಾಲ "ಅಯಾಲು' ನೋ. 
ಆಯಸಪಿಂಡ (ನಾ). ಕಬ್ಬಿಣದ ಗುಂಡು: ಸಾಹಸಗತಿ ತಪ್ತಾರಳ್ತಾಯಸ ! ಆಯಾಸ (ನಾ). ೧. ಬಳಲಿಕೆ; ಶ್ರಮ; ನೋವು: ಆ ಕೆಲಸ ಮುಗಿಸು 
ಹಿಂಡ ನೀಕೊಳಗಟ್ನಂತೆ ತನ್ನ ತೇಜಂಗೆಟ್ಟಿಂ (ಪಂಉದೂ. ೧೦-೩೦). ಪ್ರದರಲ್ಲಿ ಬಹಳೆ ಆಯಾಸವಾಯಿತು (ಉಢಿ). ೨. ಪ್ರಯತ್ನ: ರಾಯಸ 
(ಅಯನ್ಕ * ಏಿಂಡ] : | ವಾದರೂ ಆಯಾಸದ ಹೊರತು ಸಿಕ್ಕದು (ಗಾರ). (ಸಂ. ' 
ಆಯಸಬಡು "ಆಯಸವಡು' ನೋ. | ಆಯಾಸಂಗೊಳ್‌, ಆಯಾಸಗೊಳ್‌ (ಕ್ರಿ). ೧. ಬಳಲು; ಕ್ರಮ 
ಆಯಸೆವಡು, ಆಯಸಬಡು (ಕ್ರಿ). ಆಯಾಸನಡು; ಬಳಲು; | ಪಡು; ಕಷ್ಟಕ್ಕೆ ಸಿಕ್ಕು: ಈಯಂದದ ವಿರಹಜೇದನೆಯಿಂದಾಯು 
ನೋಯು: ಹಕ್ಕಿಯನೇಶೌಿಯಾಯಸವಡುತ್ತೆಟ್ದೆಲ್ಲಿ ತುಳ್ಳಿ ಬಂದಿರಿ ಬೀಳು | ಸಂಗೊಂಡಲರ್ವಾಸಿನರೇಲಾಯತನೇತ್ರೆ ಸುಲೋಡನೆ. . . ಮೆಯ್ಕುಳ್ಳಿ 
| ದಳು (ಜಯಳಾ. ೪-೩೮); ಆ ಸಕಳ ದೇದಂಗಳತ್ಕಾಯಾಸಂಗೊಂಬವು 


ದೆನಲು (ಲೋಷತ. ೧೩-೩೪). ಆಯೆಸೆಬಡು : ಜನಮೇಜಯ... 
ಯಜ್ಞಮಂ ಆಯೆಸಬಟ್ಟುಮಾಡೆ (ಕಜಕಿಳಂ. ೩೦). [ಆಯಸ್ಕ * ಪಡು] ನುತಿಸಲಾಜದೆ (ಬಸಪ 0-೪೩), ಆಯಾಸೆಗೊಳ್‌ : ೧. ರತಿದೇವಿ 
ಮಕ್ಕದಿಂದಾಯಾಸಗೊಳುತೆ . , . ಹೊಕ್ಕಳು ಕುಸುವೂದತಿಯ 


ಆಯಸಾಮ್ಯ "ಆಯಸ್ವಾಮ್ಯ 
(ನೋಹತ. 9-೪೯). ೨. ಪ್ರಯತ್ನಿನು (4). [ಆಯಾಸ * ಕೊಳ್‌] 


ನೋ. igs: 
ಆಯಸಾಯ 'ಆಯಸ್ವಾಮ್ಯ' ನೋ. | | 


ಆಯಾಸಂಬಡು 


ಆಯಾಸೆಂಬಡು, ಆಯಾಸವಡು (ಕ್ರಿ). ಕಷ್ಟಪಡು; ಶ್ರಮವನ್ನು] | 
ಹೊಂದು; ಬಳಲು: ತ್ರುಶ್ರಿವಾಸೆಗಿನಾಯಾಸಂಬಡದೆ ಮುನಜನೋ | ! 
ಚಿತರುಪ್ಪ ನರಥಲಂಗಳಮವಛೋಗಿದು (906. ೩೭) ಉರ! | 
ಕ್ಲೇಶಂಗಳಿನಸಾಯಾಸಂಬಡದೆ ಬೆಜರ ಮನೆಯೊಳ್ಳುಡೆಸಂ ಮಾಯಾವಿ | | 
ತನದಿನುಲ್ಬರ ದಾರುನ ಪರಡನಣಾಯದಳ್ಳಿ ಕೆಟ್ಟಿಂ (ರ್ಮುಸ್ಳು. | | 
ಇ). ಆಯಾಸಪಡು : ಶ್ರಯೋಜನವಿಬ್ಬದ ಕೆಲಸವನ್ನು ಕಟ್ಟ 
ಕೊಂಡು ಯೊಕೆ ದೃಢಾ ಆಯಾಸಪಡುತ್ರೀರಿ (ರೂಢಿ). ಅ ಜಾನೂ ವಡ್ಯು) | 
ಆಯಾಸಗೊಳ್‌ "ಆಯಾಸಂಗೊಳ್‌' ನೋ. ತಃ 
ಆಯಾಸಪಡಿಸು (ಕ್ರಿ). ಕಷ್ಟನಡಿಸು; ಬಳಲುವಂತೆ ಮಾಡು; 
ವೆಣೆಸು: ಅವರನ್ನು ಆಯಾಸವಡಿಸವೇಡಿ (ಕೊ£ರೇ. ೧೨೨). 
(ಅಯವಸನಯ (೮ ಆಯಾಸಂಬಡು) 1 -ಇಮ್ಮು) 1 
ಆಯಾಸಪಡು "ಆಯಾಸಂಬಡು ' ನೋ. ತೆ 
ಆಯಾಸಿ (ನಾ). ಕ್ರಮಗೊಂಡವನು; ದಣಿದವನು : ಕನಳಾನೇಶ್ವೆ। ! 
ಉನಾವಗಂ ಖನಸಮಂ ಮೂಬ್ಬುದ್ದ ತಾಯಾಸಿಗಳ್ಕೆಸನುಂ ಸತ್ಯರಣಾತ್ಮೆ | | 
ಯಾಗಿ ಬೆಳೆದ ಭೂದೇವಿ ತಾನಲ್ಲ (ಕುಮುನೂ. ೨-೪೨). (| 
(ಸಂ. ಆ ಯಾಹಿನ್‌) 1. 
ಆಯಾಳಿಸು (ಕ್ರಿ). ಕೆಸರದಂತೆ ಮಾಡಿಕೆೊ: ದಿಂಬಿನಲಿ ರೊಗ 
ಕೋರಿ ಎಸಳನಾಯಂಳಿಸುಕ ಸಿಂಪಾದಲೋಕನರಿ ನೋಡುವಂ a 
ಸೂರ್ಯವಾಸದ ನೋಡು ಹೇಗೆ ನಿಂತಿಪುದೆ (ಬೂರ್ಯಜಾ. ೧-೬), | 
(೪ಸಎಳ್ಳ (೮ ಆಯುಟು) * -ಇಸ್ಕು) | 
ಆಯಿ "ಆಯ್‌,' ನೋ. 3 | 
ಆಯು, (ನಾ). ೧. ತಾಯಿ: ಸೈಗರೆನದು ಸಮರಂಗವೆಕರು ಹಮ್ಮ 
ಅಯಿಗಳಲಿಂತು ವಂಚನೆಯೇ (ಸ್‌ ಎ೮೪. ೪-೯). ೨. ಹೆಂಗಸರ; 
ಹೆಸರಿನ ಕೊನೆಯಲ್ಲಿ (ಅಕ್ಕ, ಅಮ್ಮ ಎಂಬಂತೆ) ಸೇರುವ ಮಾತು. 
ಉದಾ: ಗಂಗಾಯಿ, ಧವಳಾಯಿ, ನಾಗಲಾಯಿ, ಮಂಗಾಯಿ. ,23 
೩. ಅಜ್ಜಿಯ ಶಾಯಿ; ಮುತ್ತಜ್ಜಿ: ನಿನ್ಮು ಆಜ ಪಡೆಜ ಸತ್ತುದ! 
ಕೇಳುತ್ತಿದ್ದಿ, ನಿನ್ಮು ಇಯು ಸಕ್ತುದ ಸೋಡುತ್ತಿದ್ದಿ, ನಿಮ್ಮ ತಾಯಿಯ 
ತಾಯಿ ಸತ್ತುದ ಉಡುತ್ತಿದ್ದಿ, ನಿಮ್ಮ ಆಯಿ ಪಣಿತೆ ಸತ್ತುದ ಕೇಳುತ್ತಿದ್ದಿ ; 
(ಆಪತ 1, 3೪೯). 
(ಜೇ.1 ತಮಿ. ಅಯ್‌, ಅಯಿ, ಯಾಯ್‌, ನಾಯ್‌; 
ಪರಿ. ಅಯಾಲ್‌ ೬ ಹೆಂಗಸು, ಹೆಂಡತಿ; ಕು. ಐಲ, 
ಅಲಲಿ; ಉಡಿ. ಈಯ ; ಕುರುಪ್‌. ಅಯಂಗ್‌; 
ಮಲೊ. ಅಯ್ಯು. / ಮರಾ. ಗುಜ. ಅಸ್ತು. ಬಂಗಾ. 


ಡಿ, 


[ 
( 
(| 
| ( 
lm; 
| 
| 
| 
| | 
ಒರಿ. ಸಿಂಧಿ, ಆಯಾ) H 
ಆಯಿ (ನಾ). ಗೊಬ್ಬರವನು (?): ಖಾಲುಗಟ್ಟನಾಡ ಆಯಿಗಳ ಸಂಬದ್ಪ!33 
ನಾಗರಬಂಡೆಯನಾಡ ಕುಪ್ಪಟೂರೆ ಗೋಪಗಳೌಡ (ಎಳ. 111, 3೫೦. 
39 | (34). (ದೇ. 1 ಶಮಿ. ಆಯನ್‌ ; ಮಲ್ಲ ಅಯ) | 
ಆಯಿಕುಳಿ "ಅಯ್ಯುಳಿ' ನೋ. | 
ಆಯಿಕೆ "ಆಯ್ಕೆ | 
-ಆಯಿತೆ "- ಆಯ್ತು' ನೋ. H 
ಆಯಿವೆಗೆ (ನಾ). ೧. ಹೊಲ ಗದ್ದೆಗಳಲ್ಲಿ ಜಿಳೆಯನ್ನು ಕೊಯ್ದ | 
ಮೇಲೆ ಆರಿಸಿ ಶೇಖರಿಸಿಕೊಳ್ಳುವ ಉದುರಿದ ಕೆನೆ; ಹಂಕಲು (8). ! 


ತಿ. ಬೀಜಕ್ಕೋಸರವಾಗಿ ಬೆಳೆದ ಬೆಳೆಯಲ್ಲಿ ಆರಿಸಿ ತೆಗೆದಿಡುವ | 


| 
(| 
| 
I 

'ನೋ. 
) 
ಉತ್ತಮವಾದ ಕಾಳಿನ ತೆನೆ; "ಆರಿಸಿದ ಕೆನೆ, ಬೀಜದ ತೆನೆ" | 
|| 
1 


(ಹಾತಕೊ, ೧೩)- ೩. *ಮೊದಲನೆಯ ಜಿಳೆ" (6ರೂಳಾ.). [43 
[ಅಮ್ಮಿ (ಇ ಆಯ್‌) * ತೆನೆ) | 


೬೪೭ 


ಆಯಿಸ. 


ಆಯಿರ್‌ (ಕ್ರಿ). ಆಯೋ ಇರು; ಅಲ್ಲಿ ಇರು: ಎನ್ನ ಛಾರ್ಯಿ ಕುಣೇರೆ 
ಶ್ರೀಮಾಡದೆ ಮೇಗಚೆಂದಂ ತನ್ನಂ ನೆಲಳ್ಳಿಳ್ಳಿ ಬಿಮ್ಮು ಸತ್ತಂನ್ನು 
ಮಾಯಿರ್ದ್ದಳೆಂದು ತೋಟ್‌ದೊಡೆ (ಪಂಸ್ತಿಉ. ೩೯-೯); ಪರಿಹಾಸ 
ನೆಂಟುದಾಯಿರ್ಸರೆಗಿಳಿ ಇಾಳಿಂದಿಯೆಂಬುರೀ ಸಾರಿಕೆ (ಉದಾ. ೬೪). 

[೪ (ಆ ಅದ್ಕ) * ಇರ್‌) 

ಆಯಿಲ್ಯ (ನಾ). ಸೂಕಿ; ಕೊಳ್ಳಿ (1); “ಕೋಗ " (ಅತ. 4245) ; 
*ಕೆಟ್ಟ ನಡತೆ? ( ಮ್ಯುಳೌ, ಕೋಕ): ಕಳ್ಳ ಉಯಿಲಮಅ!ಯೇಖು ನೂಲ 
ಜಸವಿಟ್ನ್‌ ಬಜಂ ಬೆಡದುಂ ಛಭಯಂಗಳಾಕುಲಿತೆಗಳಿಬ (ಅವಿತು. ೧-೫೨) 
ಬಡದರ್‌ ಬಲ್ಲಿದರೆಂಬ ದೇಶಭಾಷೆಯಂ ಆಯಿಲದಳುಸಿನಿದ್‌ ವಿಟ್‌ಯುಂ 
(ಕಾಂತಿಧು. ೬-೧ಂತಿ ದ); ಪಿಡಿಕಟ್ಟಾಆದಿ ತೊಂಡು ಬಂಡು ರೊಂ 
ಪೊಳ್ಳೇಐಣಿಯಿಲಂ ಚಳಿರ್ಯಮೆಂದೊಡನೆಂದುಂ ತಲೆದೊ ಇದ್ರ 
(ಧರ್ಮಣಾ. ೨-೪೬) ; ಮನಡೊಳುದ್ಮುಳಿಕೆಯೆನಿಸಿಲ್ದೇಖುದೂಯು ಸಣ್ಣನೆ 
ಮೊಷನಿತ್ವದವಿಯುಲರೊಕ್ತು ಜೊತ್ತು (ಸಮ್ಮೇಳೌ. ೩-೩೩). (1) 

ಇಆಯಿಲ್ಕ, -ಅಯಿಲ, -ಅಆಯ್ಲ (ಪ್ರ). *ದೀವ್ಯನ್‌” ಎಂಬ ಅರ್ಥ 
ವಲ್ಲಿ ಎಂದರೆ ಕ್ರೀಡಿಸು, ಗೆಲ್ಲು, ಮಾರು, ಪ್ರಕಾಶಿಸು, ಆಶೇಕ್ಷಿಸು 
ಇತ್ಯಾದಿ ಅರ್ಥಗಳಲ್ಲಿ ಬರುವ ತದ್ಧಿತ ಪ್ರತ್ಯಯ : *ಭಿೋಐಯುಲಂ, 
ಭಷೀಟಣಯುಲಂ ಅತ್ರ ಭೋಟಳಾರ್ಥಾತ್‌ ಘೋ ಕಮ್ಮ ಕೃತೀಯು 
ಷೆರುರ್ಫಾನ್‌ ದಿದ್ಯಣ್ಣತೈರ್ಥಿೀ ಆಯಿಲ, ಆಯಿಲ ಇತ್ಯೇಖಿ ಪ್ರತ್ಯಯೌ 
ನವಾಕ್ಮೇಶೇ ಘೋಟಿಕೇಗ ದೀವ್ಯನ್‌ ಧೋಟಾಯಿಲೋ ಘೋಜಗಯಿಲ 
ಕ್ವೇತಿ ಘೌಟಿಳ ಇಕ್ಕರ್ಧು ಭಿೋಟಾರೊಹಣ ಪ್ರವಣ ಇತಿ ಯಾವಕ್‌ * 
(ಕಬ್ಮಾತು ೪9೧ ವ್ಯವಸ್ಥ) ; `ಸಂಗ್ರಾಮಪ್ರಮುಖರಪಲ ಭಿಪೀಟಾಯಿ ', 
ಲರ್‌ ಮನೋಜದ ಜಾಶ್ಮತ್ವಂಗಳನೇಜ್‌ ಕದನೆಕ್ಷೋಡಗೆ ನಡೆ ದರ್‌ 
(ಪಂದ, ೧೩-೨೯ ಪ); ಒದವಿರ್ಕುಂ ನಂಸ್ಕೃತರೆನ್ನದೆ ಕನ್ನಡವನ್ನ 
ಬಾಯಿಲ ಪ್ರತ್ನಯಮಂ . . . ಪ್ರಯೋಗಂ - ಸಂಸ್ಕೃತಳ್ಕೆ, ಇಯಂ 
ಪ್ರಕೃಯಕ್ಕೆ- ಗಾಢಾಯಿಲಂ, ಕೇಪಾಯಿಲಂ, ಕನ್ನಡಕ್ಕೆ ಓಡಾಯಿಲಂ, 
ಅಡ್ಡಾಯಿಲಂ, ಗೋಟಣಯಿಲಂ, ಪುಗ್ಗಾಯಿಲಂ (ಕಮದ. ೨ೀಟಾ 
ಪ್ರಯೋ); ತಾಯಂ ಮಗೂಂ ಕೊಲಿಸಡೆ... ಪುಗ್ಗಾಯಿಲನಂ ಕೊಂದು 
ಳೂಗಿಸದೆ ಬಿದಿ ಸತಕಂ (ಸಳಡೇ. ೬೪೨). -ಆಯಿಲಿ: ವನ ಯಂ, 
ಜಚ್ಚಯಿಲಂ (ಕಬ್ಮಾತು. ೪೪೧ ಪ್ರಯೋ). ಕ ಕಬ್ಬಮಣಿದರ್ವಣಳಾರನೆ 
ಅಭಿಪ್ರಾಯದಲ್ಲಿ ಇಲ್ಲಿ ಸೇರುವುದು ಇಲ ಪ್ರತ್ಯಯ: ಹೀನಂ 
ತದ್ವರ್ತನಗತ ಮಾನಟನೊಳ್‌ ತಳಿಗೆ ಮತ್ತಿಲ ಪ್ರಕೃಯಮಂ., . . ಇಲ 
ಪ್ರಕ್ಕಯಕ್ಕೆ -. ಭಚ್ಚೆಯಿಲಂ, ಪಡೆಯಿಲಂ, ಗಾವಿಲಂ (ತ ದು ದ. ೨೦೫, 
ಪ್ರಯೋ). -ಆಯ್ಲೆ: ಘೋಟಾ್ಲರ್‌ ಭೊಳೆಯಿಸೆ ಬಿಸಿಲ್ಲುದುಕೆಗಳ್‌ 
ಪೊಳವಂತೆ ಬೊಳೆನ ಕಡುಗುಡುರೆಗಳುಮಂ (ವಂ ನಭಾ. ೧೦೫೧ ದ); 
ಆಬಲಿಗರು ವೇಗಾಯ್ಡರುವುಪ್ಪಸ್ಸಯಾಗತ ನಭೋಗತಿಗಳ್‌ (ಶಾಂತಿ. 
೪-೬೩ ದ); ಫುಗ್ಗಾಯ್ಲಂ ಇ ಗವಿ7ತೆಂ (ಕುಡ. ಏರಿ. ೨), ಕಾಡಲೆಗೆ 
ದೇಗಾಯ್ಲರನ್ನೋಡಿಸಿ (ಬೆಟ್ಟ. ೩೩-6). 

ಆಯಿಲಂಗೊಳ್‌ (ಕ್ರಿ). ಸೂರೆಮಾಡು; ಕೊೊಳ್ಳಿಹೊಡೆ; ಕಸಿದು 
ಕೊಳ್ಳು (1): 6ತನಿನಿತಅಸೊಳಗೆ ಮೂಣ್ಮನಲ್ಲ ಎನ್ನೊಮ್ಮು ಜೀವನಂ 
ಗಳನಾಯಿಬಂಗೊಂಡಿರ್ದೆ ಪಶೆಂಬುದುಂ (ಸುಳುಮೂ, ೩-೩೬ ಪ). 

(ಅಯಿಲ್ಕ * ಕೊಳ್‌) 

ಆಯಿಸೆ, ಆಯಸ್ಕ, ಆಯುಸ (ನಾ). ಜೀವಿತದ ಕಾಲಾವಧಿ; 
ಬದುಕಿರುವ ಕಾಲ: “ಆಯುಷ್ಯ - ಆಯಿಸ " (ತಿರುವ. ೪೬ ಪ್ರಯೋ); 
ತವಿಸುದುದಾಯಿಸ (ಕಬ್ಮಾತು. ೫೪೨ ಪ್ರಯೋ). ಆಯಸ್ಯೆ : “ಆ. 
ದಾಳಿಯ (ಪಾಳಾಂ. ಯಿ)ಸ3 (ತಬ್ಮಾತು. ೧೬೨ ಪ್ರಯೋ). ಅಯುಸೆ 


(ದಕ. 9. [ಆ ನಂ. ಆಯುಷ್ಯ) 


ಆಯಿಸು 


ಆಯಿಸು, ಆಯ್ದು (ಕ್ರಿ). ಆಯುವಂತೆಮಾಡು; (ಕಛು, ಕಸ 
ಮುಂತಾದುವುಗಳನ್ನು) ಜೇರ್ಪಡಿಸುವಂತೆ ಏರ್ಪಡಿಸು: ಅವರು 
ಹೊಲದಲ್ಲಿ ಕಲ್ಲಾಯಿಸುತ್ತಿದ್ದಾರೆ (ಢಿ). ಆಯನ : ದುಗುಡವೇತಕೆ 
ಜೀಯ ಡೊಂಬಿನ ಜಗಳವನು ತೆಗೆದರಿನೃಪರ ಸುಂಟಗೆಯನಾಯ್ಡುದೆನವರ 


ತನುವನು ಯುದ್ಧರಂಗವೆಲಿ (ಕುದ್ಯಾಳ. ೨-೬). (ಅಯ್‌ * -ಇಸ್ಕು]| 3 


ಆಯು "ಆಯ್‌,' ನೋ. 

ಆಯ್ಕು (ನಾ). ಜೀವಿತದ ಅವಧಿ; ಆಯುಷ್ಯ: ಕುಂದುವುದಾಯು 
ವೆನಳ್ಳೆ (ಸಮಪ, ೫-೬೩೬); ಆಯ್ಕ ನಿಮ್ಮಲ್ಲಿ ಆಯುವ ಬೇಡುನೆನೆ (ಡರ. 
೧೫) ; ಮಹಾಶುಭಂಗಳೆನಾಯುವಂ ಕೊಟ್ಟು ... ರಕ್ಷಿಪಂ (ವವ್ಮಠ. 
೧-೫೩) ; ದೊಮ್ಮನನು ಧಜಿಸುತ್ತ ಆಯುವನು ಸಾಧಿಸೆಲೊ (ಮಂಕುಕ. 
೩೩೬), [(ಸಂ.) 

ಆಯುಃಕರ್ಮ "ಆಯುಷ್ಭರ್ಮ' ನೋ. 

ಆಯುಃಪರಿಮಾಣ (ನಾ). ಬದುಕಿರುವ ಅವಧಿ; ಆಯುಸ್ಸಿನ 
ಪ್ರಮಾಣ, ಅವಧಿ. (ಸಂ. (ಆಯುಸ್‌ * ಪರಿಮಾಣ)) 


ಆಯುಃಪರಿಮಿತಿ (ನಾ). « ಆಯುಃಪರಿಮಾಹಿ: ಮನುಷ್ಯನ ಆಯುಃ |15 


ಪಂಮಿತಿ ಸಾಧಾರಣವಾಗಿ ನೂರು ವರ್ಷಗಳು (ರೂಂ). 

(ಜಂ. (ಆಯುಸ್‌ * ಪರಿಮಿತಿ) 
ಆಯುಃಪ್ರಮಾಣ (ನಾ). « ಆಯುಃಪರಿಮಾಣ : ಕೆಡಿಸುವೆಯೊ 
ಕಾಡೂಳಲೆದಾಯುಃ ಪ್ರಯಾ( ಮಾ)ಆಮಂ (ಶ್ರೀರಾಮಾ. ೧೬೦-೪೦೪). 

(ಸಂ. (ಅಯುಸ್‌ * ಪ್ರಮಾಣ)) , 

ಆಯುಕ್ತ (ಗು). ೧. ನೊಗಕ್ಕೆ ಹೂಡಿದ, ಜೋಡಿಸಿದ. ೨. ಕೆಲಸ 
ಕ್ಯಾಗಿ ನಿಯೋಗಿಸಲ್ಪಟ್ಟ. (ನಾ). ೩. ನಿಯೋಗಿ; ಸಚಿವ; ಪ್ರತಿ 

ನಧಿ. [ಸಂ.) 

ಆಯುಕ್ತಕ (ನಾ). * ಆಯುಕ್ತ. (ಸಂ.] 

ಆಯುಗ "ಆಯಗ' ನೋ. 

ಆಯುಧ (ನಾ). ೧. ಹೊಡೆಯುವುದಕ್ಕೆ ಬಳಸುವ ಸಾಧನ; ಕತ್ತಿ, 
ಗಡಿಡಕ್ರ, ಮುಸಲ, ಮುದ್ಗರ ಮೊದಲಾದವುಗಳು: *ಹೇಪ,ರಸ್ತ್ರಂ, 
ಪ್ರಹರಣಂ, ಆಯುಧಂ, ಆಸ್ಟ್ರಂ-4ಈ ೫ ಕೆಯ್ದು” (ಪರಯ ೭೬-೩೦೮); 
ಒಟ್ಟದ ಮೂದಕ್ತಿಕಖಾಯುಧಂಗಳುಂಬೆಲಸೆಆಂಳೆದೆರುದ ಕುಲಗಿರಿಗಳೆ 


ಕಳರ್ವಂತೆ ತಳರ್ನ ಯುವಾಂಧಗಂಧಸಿಂಧುರೆಂಗಳುಮಂ (ಪಂಪಲಾ. [30 


ಗಿಂ-೫೧ ವ). ೨, ಕೆಲಸವನ್ನು ಮಾಡಲು ಉಪಯೋಗಿಸುವ ಹಾರಿ, 


೬೪ರ 


| 
| 
| 


ಆಯುರ್ಮಿತಿ 


| ಆಯುಧಕಶಾಲೆ (ನಾ). ಆಯುಧಗಳನ್ನು ಕೂಡಿಸಿ ಜೋಡಿಸಿಟ್ಟಿರುವ 

| ಮನೆ ಅಥವಾ ಕಟ್ಟಡ: ಅಯುಧಕಾಲೆಯೊಳ್‌ ರಕಸಪಸ್ತ್ರ ರನಿ 

I ಪ್ರವಿಭಾಸಿ ದೇವ ಡಳ್ಪಾ:ಯುಧಮಿಂದು ಬಂದು ನೆಲಸಿರ್ದುದು (ಕಾಂತದ, 
ಅ-೧೫೩). (ಅಯುಧ * ಶಾಲೆ) 

ಆಯುಧಾಗಾರ (ನಾ). ೬ ಆಯುಧಕಶಾಲೆ: ಆಯುಧಾಗಾರದೊಳ್‌ 
ಪುಟ್ಟದ ಡೆಕ್ರಾಸಿದಂಡಡ್ಛ ತ್ರರತ್ನೈಂಗಳುಂ (ಅದಿಫು. ೧೫-೬). 

(ಅಯುಧ * ಆಗರ) 

ಆಯುಧಾಧ್ಯಕ್ಷ (ನಾ). ಆಯುಧಶಾಲೆಯ ಮುಖ್ಯಾಧಿಕಾರಿ; 
ಆಯುಧಶಾಲೆಯ ಮೇಲ್ವಿಚಾರಣೆ ನಡೆಸುವವನು: ಒಂಡು ಡೆದಃ 
ಮೋಲಗದೊಳಾಯುಧಾಧ್ಯಕ್ಷಂ ಬಂದು... ಇದಿಕೊಳ್‌ ನಿಂದು 
(ತಾಂತಿಧು. ೪-0೨), (ಆಯುಧ + ಅಧ್ಯಕ್ಷ) 

ಆಯುಧಿಕ (ಗು). ೧. ಆಯುಧಗಳಿಗೆ ಸಂಬಂಧಿಸಿದ. (ನಾ). 
೨. ಸೈನಿಕವೃತ್ತಿಯ:ಂದ ಜೀವಿಸುವವನು; ಸಿಪಾಯಿ: “ಕಸ್ತ್ರಾ 
ಜೀವಃ, ಳಾಂಡೆಪೃವ್ಧಃ, ಅಯುಧೀಯಃ. ಆಯುಧಿಕಃ - ೪ ಆಯುಧವನ್ನು 
ಧರಿಸಿ ಜೀವನ ಮಾಡುವವರ ಪಿಸರುಗಳು ? (ಸಿಖ್ಮಾಂತಿ. ೨೨೦). 


(ಸ೩.) 
ಆಯುಧೀಯ (ನಾ). » ಆಯುಧಿಕ ೨: *ರಸ್ರಾಚೀದ ಕಾಂಡ 
ಪೃನ್ಮ, ಆಯುಧೀಯಃ, ಅಯುಧಿಕಃ - ೪ ಆಯುಧವನ್ನು ಧರಿಸಿ ಜೀವನ 
| ಮಾಡುವವರ ನಿಸರುಗಳು? (ಒಲ್ಹಾಂತಿ, ೨೨೦). [ಸಂ.) 

೫. ಆಯುರವಧಿ (ನಾ). ಜೀವಿತದ ಕಾಲ; ಬದುಕಿಕೆೌಕೆ ಕಾಲದ ಪರಿ 
] ಮಿತಿ: ಅದರ್ಕಾಯುರವಧಿಯುಖಿಂದಿನೊಂದೆ ದಿವಸಂ (ಸುಕುದೂ. 
೫-೨೨ ದ): ನಿನಗಾಯುರದಧಿ ಮೂಟುದಿನಂ (ಸುಳುಮೂ. ೧೨-೮). 

(ಸೆಂ. (ಆಯುಸ್‌ * ಅನಧಿ)] 
ಆಯುರವಸಾನೆ (ನಾ). ಜೀವಿತದ ಕಡೆ; ಬದುಕಿನ ಕಡೆಗಾಲ 
ಸೂರ್ಯಪ್ರಭನುಮಾಯುರವಸಾನದೊಳ್‌ . . . ವಿದ್ಯುತ್ಛಭಂಗೆ ... 
| ಮುಗನಾದೊಂ (ಉಂತಿವು. ಲಾಳ ದ, ಅ೧ದ). 

| [ಸಂ. (ಅಯುನ್‌ « ಅವನಾನ)] 

1 ಆಯುಕೇಖೆ (ನಾ). (ಸಾಮುದ್ರಿ) ಜೀವಿತಾವಧಿಯನ್ನು ಸೂಚಿಸುವ 
ಗೆರೆ; ಆಯುಷ್ಯಸೂಡಕವಾದ ಗೆರೆ (ದಕ. ೪. 

(ನಂ. ಅಯುರೇಖಾ (ಅಯುನ್‌ * ರೇಖಾ)] 
ಆಯುರ್ಜ್ವಾನ (ನಾ). ಜೀವಿತಾವಧಿಯ ತಿಳಿವಳಿಕೆ; ಆಯಸ್ಸಿನ 


ಗುದ್ದಲಿ, ಮಚ್ಚು ಮೊದಲಾದ ಸಲಕರಣೆ, ಸಾಧನೆ. (ಸಂ.) | ಅರಿವು: ಅಯುರ್ಚ್ಲಾನಮಒವಗಂತುದುಟ್ಟದೆ ಮನುಷ್ಯರ ನರಿ 


ಆಯುಧಧಾರಿ (ನಾ). ಆಯುಧವನ್ನು ಧರಿಸಿದವನು. 
(ಸಂ. ಆಯುಧಧಾಂನ್‌] 


ಆಯುಧಧಾರಿಣಿ (ನಾ). ಆಯುಧವನ್ನು ಧರಿಸಿದವಳು : ಅದಳಿಗೆ | 
ಆಯುಧಧಾರಿಣಿ ಮರಾದ ವಿಕೃತೆ ಕಾಕ್ಷಸಿಯರು ಹಗಲೂ ಇರುಳೂ ಕಾವ 


ಉಗಿದ್ದರು (ನಭಾ. ೪೦9). [ನೆಂ ಆಯುಧಧಾರಿಣೇ) 

ಆಯುಧಪಾಣೆ (ನಾ). ಆಯುಧವನ್ನು ಕೈಯಲ್ಲಿ ಹಿಡಿದಿರುವವನು: 
ಮಾವಿನ ತೋಪಿನ ಹತ್ತಿರ ಆಯುಧವಾಣೆಗಳು ಕೂಡಿವ್ಲಾಕೆಂದು ವರ್ತ 
ಮಾನ ಬಂತು (ಬಂಕದು. ೩೪). (ಆಯುಧ * ಬಾಣಿ) 


ಆಯುಧಪೂಜೆ (ನಾ). ಯುದ್ಧೋಪಕರಣಗಳಿಗೂ ಕೆಲಸಮಾಡುವ 
ಸಲಕರಣೆಗಳಿಗೂ ಮಾಡುವ ಫೂಣೆ; ನವರಾತ್ರಿಯ ಹಬ್ಬದ 
ಕಾಲದಲ್ಲಿ (ಆಶ್ವಯುಜ ಮಾಸದ ಶುಕ್ಲವಕ್ಷದ ಮಹಾನವಮಿ 


ದಿನ) ಮಾಡುವ ಆಯುಧಗಳ ಪೂಜೆಯ ಸಮಾರಂಭ: 


ಮೈಸೂರರಸರ ಅರಮನೆಯಲ್ಲಿ ಆಯುಧವೂಜೆಯು ಬಹಳ ವಿಜೃಂಭಕೆ 


ಯಿಂದ ಜರುಗುಕ್ತಡೆ (ರೂ). [ಆಯುಧ * ಪೂಷೆ] 


|” 
| 


ಮಿಸಾಯುಗಳಷ್ಪುದಖಿಂದೇಡೆ] ಧರ್ಮಾರ್ಥಳಾಮಂಗಳನೊಡನೊಡತೆ 
ದೇಶೆ ಕಾಲ ಬಲೋನಾಯದಿಂ ನೇಮಿಸುಗೆ (ದುದತಿ. ೧-೫೮ ದ). 
(ಸಂ. (ಆಯು * ಜ್ಞಾನ)) ಕ 
ಆಯುರ್ದಕೆ (ನಾ). ಆಯುಸ್ಸಿನ ಸ್ಥಿತಿ: ದರದದನನೆ ಜರಮಾಯು 
ರ್ದಕೆಯಂತಸ್ತಮಿನಿ ಭಾನುಮಂಡಲದೂಗಳ್‌ ದಕನದನನ ಪಟಯಂ ಟೆ 
ದೆಕದಿಗ್ವದನೆಮುದುನುರ್ನಿಪರ್ನಿತ್ತು ತಮಂ (ಪಂ೮ಾ ನೂ. ೧೧-೧೪೦). 

| (ಸಂ. ಆಯುರ್ದಕಾ (ಆಯುಸ್‌ * ದಶಾ)] 

“| ಆಯುರ್ಮಾನ (ನಾ). ಎ ಆಯುರವಧಿ: ಇಹಜೀವಿತದ ನನ್ನ ಆಯು 
ರ್ಮಾನ ಪೂರ್ಣವಾಗದಿದ್ದುದರಿಂದ ಹಾಗಾಯಿತೇನೋ (ಕಾಂತರಾ. 
೩೮೯). (ಸಂ. (ಆಯುಸ್‌ * ಮಾನ)) ಹ 

ಆಯುರ್ಮಿತಿ (ನಾ). ಆಯುಸ್ಸಿನ ಮಿತಿ, --ಮೇರಿ: ಆತಿದೂರಂ 

| ಕಾಲಳಲ್ರೋಟಕವಿಕೃತಿ... ಪೂರ್ವಕೋಟ್ಮಾಯತಾಯುರ್ಮಿತಿ ಹ, 

ಕನ್ನೊಳೆಂಬೀ ಸ್ತುತಿವಡೆದುದು ಸೌಖ್ಯಾವಗಾಡಂ ವಿದೇಹಂ (ಚಂತ್ರಫ- | 

೧-೩೬). (ಸಂ. (ಆಯುಸ್‌ * ಮಿತಿ) A 


ಡೆ 4 


ಆಯುರ್ವಂತ 


ಆಯುರ್ವಂತ, ಆಯುವಂತಶ (ನಾ). ಬಹಳ ಕಾಲ ಬದುಕುವವನು; | 


ದೀರ್ಫವಾದ ಇಚೊತ್ಸಕ್ಳತತು ಜರು | 


ದನು ಕೇಳುತಿರ್ದವರು... ಅಯುರ್ದಂಕರಪ್ಪರು (ಬಸರಿ ೩೧-೩೨). 
ಆಯುವಂತ: *ಡೈದಾತೃಳ, ಆಯುಖ್ಯಾನ್‌ - ಈ ೨ ಆಯುವಂಕಂ* 
(ಷಲಾಯು. ೩೩-೨೨೬) ; 


(ಸಂ. ಅಯುನ್ಮತ್‌) | 


ಆಯುರ್ಪಂತೆ (ನಾ). ಬಹಳ ಕಾಲ ಬದುಕುವವಳು ; ದೀರ್ಫವಾದ | | 


ಆಯುಪ್ಸುಳ್ಳವಳು (ದಕ. 9). (ಳಮುರ್ಪಂಕ * -ವ್ಯ) 


ಆಯುರ್ವರ್ಧನ (ಗು). ಆಯುಸ್ಸನ್ನು ಹೆಚ್ಚಿ ಸಶಕ್ಕ (ದಕ. ೪. [sy 


(ಶಂ. (ಆಯುನ್‌ * ವರ್ಧನ)) 
ಆಯುರ್ನ್ಯದ್ಧಿ (ನಾ). ಆಯುಸ್ಸಿನ ಅಭಿವೃದ್ಧಿ ; ಆಯುಸ್ಸು ಹೆಚ್ಚು | 
ವುದು (ದಶ. ೪. (ಸಂ. (ಅಯುಸ್‌ * ದೃದ್ವಿ)) 
ಆಯುರ್ವೇದ (ನಾ). ಒಂದು ಉಪವೇದ ಆಯುರ್ವದ್ಧಿ, ಕೋಗ, | |: 


ನಿರಾನ ಮತ್ತು ಚಿಕಿತ್ಸೆ ಮುಂತಾದುವುಗಳನ್ನು ತಿಳಿಸುವ ಒಂದು) | 


ವೇದಭಾಗ; `ಭಾರತೀಯ ವೈದ್ಯಶಾಸ್ತ್ರ: ಉರಶೇದ. ಚತುರ್ವಿಧಂ! 


೬೪ 


ಆಯುದಂತನೆ ದಾಳು ವಮುಣನಿಕಾಯ | 3 
ಮಸ್ತಳೆಕೂಲ ಬಾಳೆನುತಾಯತಾಂಟಕಿ ಹರಸೆ (ಳೌಶಿಕಾ, ೩-೩). | i | 


ಆಯುಶ್ಯಕೇಖೆ 


1 ಅಯುಕ್ಕೇಷ್ಟ (ನಾ). ಕಳೆದು ಉಳಿದ ಆಯುಸ್ಸು: ನನಗೆ ಇನ್ನೂ 
ಸ್ವಲ್ವ ಆಯುಕ್ಯೇಷವಿಕ್ತೆಂದು ಉಣುಕ್ತದೆ (ತಾಂಕರಾ. ೩೯೦). 
[ಪಾ (ಆಯುಷ್‌ * ತೇಷ)) 


Mee (ನಾ). ಎ ಆಯುಷ್ಯ ೨: ರಾಯಕಳರ್ಗೀದೆನ್ನ ಕೊಡೆ ಸವಾ 


ಯಿಯೇ ಕಲಿಕರ್ಣನಾಯುಷ ಹೋಯಿತಿಡೆಯೆಂದೊರಹಿದನು ವಾಮಾಂ 
ಫ್ರಿಯಲಿ ನೆಲನ (ಕುದ್ಧಾಳೆ. ೧೬-೧೫). [೮ ಸಂ. ಆಯುಷ್ಯ) 

; ಆಯುಷ್ಯರ್ಮ, ಆಯು॥ಕರ್ಮ (ನಾ). ೧. ಕ್ಷೌರವನ್ನು ಮಾಡಿಸಿ 
ಕೊಳ್ಳುವುದು : ನಮ್ಮ ಕೆಲಸದನ್ನು ನಾವು ಮಾಡಿಕೊಳ್ಳಬೇಕು. "ಆಯು 
ಪೃರ್ಮಗ ಎಂದು ಹೇಳುತ್ತಾರಲ್ಲಾ - ಆಯುಷ್ಯ ಇರುವದರೆಗ ಎ ನಡ 
ಯುನ ಕರ್ಮ ಅದು (ಕಪ. ೪೧). ೨. [ಶೈನ] ಆಯುಸ್ಸಿಗೆ ಕಾರಣ 
ವಾದ ಒಂದು ಕರ್ಮ: ಅಯುಷ್ಕ್ಯರ್ಮಮುಂ ನರಳತಿರ್ಯಜ್ಮನುಷ್ಕ 
ದೇನಾಯುಖೈಳೇದೆದಿಂ ನಾಲ್ಕುಂ ಸನಕ (ತು ೧೨-೧೧ ಪ), 
ಆಯುಃಳರ್ಮ : ೨. ಅಭೊರ್ರಕರಂಸ್ನೆರಳ ಪ್ರಧಮ ಕುಳ್ನೆಲ್ಮಾನ 
ರಂಣತನಾಗಿರ್ವಿಯುಕರ್ಮವಮನುಲಪಿ (ಅದಿವು. ೧೦೧೧೪ ನ) 
ಅಸಂತೆಗುಣಜಾಧಿರೊಪ ಫಿರರಾನಿಧಿಯಿನಾಯುಕರ್ಮಮುವ್‌ ಯಲ್‌ 
(ಸುಳುದೂ, ೨-೬೨ ದ). (ಸಂ. (ಆಯುಸ್‌ * ಕರ್ಮ)) 


ಗಳಲ್ಲಿ ಅಯುನ್ನೇಕದೇ ದ್ಯಾರಿತಿಲಾನ ದ್ಮಧಿಟಕ್ಕೆ ಮಂತ್ರ acl | ಆಯುಸ್ಯರ್ಮಶಾಲೆ (ನಾ). ಕ್ಷೌರದ ಅಂಗಡಿ: ನಮ್ಮ ಮನೆಯ 


ಚಿಕಿತ್ಸೆಗಳಿಂದ ಆಯುರಾರೋ!್ಯದಿಗಳಂ ತೊೋಜುಸುದ್ರದು (ದಿ. *» 


ಜಾಪುಬಲಗೆ ಕಾದುಕಂತ್ರ ನಾಮುದ್ರಿಳಾಯುರ್ವೇದ ಧಸುರ್ಜೇದ | [| 


ಕಸ್ತ್ರರ್ರತಂತ್ರ ತ್ರ ಕ್ನರಂೀ್ಷೆಗಳುಮುಂ... 
೪-೩೬೦ ೮). ದಜ. (ಆಯುಸ್‌ * ವೇದ) | 
ಆಯುವೇೇದಿ (ನಾ). ಭಾರತೀಯ ವೈರ್ಯಕಶಾಸ್ತ್ರವನ್ನು ಅಧ್ಯಾಸ| 
ಮಾಡಿದವನು; ಆಯುರ್ವೇದವನ್ನು ಬಟ್ಟವನು: *ಆಯುರ್ಜೆೇದೀ, | 


ಮುಂದೆ ಒಂದು ಅಯುಷ್ಯರ್ಮ ಕಾಲೆ ಇದೆ (ಊಂ), 
[ಳಯುತ್ಕರ್ದು * ಕಾಲೆ) 


- ಉಶತೇಕಂಗೆಯ್ದು (೪೭೮. |2| ಆಯುಷ್ಯಾಮ (ನಾ). ದೀರ್ಫಾಯುಷ್ಯವನ್ನು ಬಯಸುವವನು. 


“ಆಯುಷ್ಠಾಮಹೋಮ' ಸರಾ. (ಸಂ. (ಆಯುಸ್‌ 1 ಕಾನು)) 
! ಆಯುಷ್ಯಾಮಹೋಮ (ನಾ). ದೀರ್ಫಾಯುಷ್ಯವನ್ನು ಬಯಸು 
ವವನು ಮಾಡುವ ಹೋಮ : ಅ ಮಖಾಸುಧಾನಥೀಕಂಗುಯುಷ್ಕಾ 


ಭಿಷಳ್‌, ವೈದೈಃ, ದೋಸ, ಚಿಕಿತ್ತಳೆ. ಈ ೫ ಕೈಷ್ಯಂ (ತಾಯ ಜೆ ಮಹೋಮಾದಿಕಮನೊಡರ್ಟದವಂ (ಉದಂಳ- ೬೧). 


೧೨೦-೪೫೪). (ಪೆ. ಆಯುರ್ಜಿದಿಸ್‌) 

ಆಯುರ್ಹಿನ (ಗು). ಪೂರ್ಣಾಯುಸ್ಸಿಬ್ಲರ ; ಸ್ವಲ್ವಕಾಲ ಮೂತ್ರ! 
ಬದುಕುವ (ದಕ. ೪). 

(ಸಂ. (ಅಯುಸ್‌ * ಹೀನ)) 

ಆಯುರೋಮು (ನಾ). ದೀಧ್ಧಾಯುಸ್ಸಿಗಾಗಿ ಮಾಡುವ ! 
ಹೋಮ (ದಕ. ಲ. 

ಆಯುಜಂತ "ಆಯುರ್ವಂತ' ನೋ. 

ಆಯುವರ್ಧನ (ಗು).ಆಯುಸ್ಸನ್ನು ಹೆಚ್ಚಿಸತಕ್ಳ: *ಕರ್ಣಾಗ್ರಜೊಳ್‌! 
ಉಾಜುವ ಪ್ರಣದ ಹಯಮಾಂಯುದರ್ಧನವಕ್ಕೆಬ್ಬದಿರಳಾಯುಹೀನಂ *! 
(ಮಗಾ. 69-33), [ಅಯ್ಯು * ವರ್ಧನ) 


(ಳಯುಷ್ಯಾನು * ಜೋಮು) 


|ಆಯುಷ್ಮಂತ (ನಾ). ವೀಧಗಲಾರೆ ಅಯುಸ್ಸನ್ನುಕ್ಕ ವಮ: 


ತೇಜಸ್ಸು, ಯಶಸ್ಸೂ ಉಳ್ಳ ಅಯುಷ್ಮಂತನಾದ ಪುತ್ರನು ನನಗಾಗಲಿ 
ಎಂದು ಅನುಗ್ರಹಿಸು (ತಲಾ. ೧೦೪), (ಸೆಂ. ಆಯುಪ್ಮತ್‌) 


' ಅಯುಷ್ಮಂತೆ (ನಾ). ದೀರ್ಭವಾದ ಆಯುಸ್ಸೆನ್ನುಳ್ಳ ವಳು: 
(೫. (ಅಯುಸ್‌ * ಹೋದು)) He 


(ದಕ. 8). (ಅಯುಷ್ಮಂಕ * -ಎ್ಮ) 


' ಆಯುಷ್ಮತಿ (ನಾ). - ಆಯುಷ್ಮಂತೆ. (ಸಂ. ಆಯಿಷ್ಮತೀ) 
"ಆಯುಷ್ಮಾನ್‌ (ನಾ). [ಜ್ಯೋತಿ] ತಿಂಗಳಲ್ಲಿ ಬರುವ ಇಪ್ಪತ್ತೇಳು 


ಯೋಗಗಳಲ್ಲಿ ಒಂದು: ವಿಶ್ಯಂಭ ಪ್ರೀತಿ ಆಯುಷ್ಮಾನ್‌... ವೈಳ್ಳತ 
ಗಳೆಂಬಿಪ್ಪತ್ತೇಳು ಯೋಗಂ (೧೭೬೪. ೩೨೦), (ಸೆ. ಆಯುಶ್ಕತ್‌) 


ಆಯುವೊಯ್‌ (ಕ್ರಿ). ಆಯುಸ್ಸನ್ನು ಕೊಡು; ಜೀವಪನ್ನು ತುಂಬು: ಖ' ಆಯುಪ್ಯ (ಗು). ೧, ದೀರ್ಫಾಯುನ್ಸನ್ನು ಕೊೊಡಕಕ್ಳು; ಆಯು 


ಸೊಗಯಿಸುತಿರ್ಪಂಗನಾ ಭಂಗಿಯಂ ಟಿತ್ರಿಹಿ ಟಿತ್ರಳ್ಳಾಯುವೊಯ್ದುಂ 
ಮದಸನಿಗೆ ಮಹಾದೇವಿ ಕಣ್ಟುದ್ಪಿ ತೋರ್ಪಳ್‌ (ಅಕಿರ. ಆ-೪೧): ಕರು ' 
ವಿಟ್ಟಂ ಸತ್ಯದಿಂ ಕಪ್ಮೈಟಿದರಜಮಖಾಹಿತ್ಯದಿಂ ಬಣ್ಡನಿಟ್ಟಿಂ ಸಿರಿಯಿಂ 


ಕೊತ್ತ್ವಾಯುವೊಸ್ನುಂ ಪರಹಿತಡಂತೋದ್ಮೋಗದಿಂ ಬರ್ಮ್ಮಸೆಂಬಂ' | ಕೇಬರನ ಪಡೆಡನಾ' 
ತಿರೆ... ಧಾಶ್ರೀಗುರುಬಾದೆಂ (ಎಳ. ೫1, ಆನೂ. ೨೫-೬೧ ; 1224). ಅ ಆಯುಸ್ಕಂಗ! 


(೪ಯ್ಕು * ಶೊಯ್‌,] 
ಆಯುಕ್ಕ್ಯುತಿ (ನಾ). ಆಯುಸ್ಸಿನ ನಾರ; ಆಯುಸ್ಸು ಕಡಮೆ, 
ಯಾಗುವುದು: ಅಮುರಾಷ್ಟ್ರಯರೊಂದುಂ ದೃರ್ಥಮಾಡೊಡೇನಡ್ಕು | 
ತೇಂದ್ರನಾ ಮುತ್ತು ಕಿಯೊಳ್‌ ಸುಮನೊೋಲೋಕಸ್ವವಿಬುಧಸಮಾಖೈಗಂ 
ನಾಡೆ ಮುಡಿದೆಂ ಸಾರ್ಥಕೆಯಂ (ಹಂದ್ರಧಿ. ೯-೫9). 
(ಶಂ. (ಆಯುಷ್‌ * ಡ್ಕುತಿ)) 


ಸ್ಸನ್ನು ಹೆಚ್ಚಿಸುವ. (ನಾ). ೨. ಆಯುಸ್ಸು; ಬದುಕಿರುವ ಕಾಲ: 
ಚಶುರುತ್ತರಾಶೀತಿಲಕ್ಷಪುರ್ಬಂಗಳೊಳಗೆ ಪದಿನಾಲ್ಕುದಿದಸರಾಯುಸ್ಯ 
(ಪಾಂ. ಪ) ಮುಂಟಿಸೆ (ಆದಿವು. ೧೬-೪೦ ದ); ಭಷಸಿದನು ದಾಲೇಂದು 
ನನು (ತೊ೦ಉ. ೧-೮-೩೩೬), (ಸಂ.) 
ಟ್ರು (ಕ್ರಿ). ಆಯುಸ್ಸನ್ನು ಕಟ್ಟಕೊ: ಈ ಕಾರ್ಡೂಲಂ 
ಪ್ರಾಗ್ಮನ್ಮದೊಳ್‌ ಉಗ್ರಸೇಸನೆಂದೊಂ ಕನೂಜನ ಪ್ರಕ್ಯಾಪ್ಯಾನ 
ಕ್ರ್ರೋಧದಿಂ ತಿರ್ಯುಣಾಯುನ್ಯಂಗಟ್ಟಿ ಎ ಕೆಣದಿಂ ಪ್ರಲಿಯಾದಂ 
(ಅ೨ತ. ೫-೧೪ ೮). [ಅಯುನ್ಯ ೨ ಕಬ್ಬು) 
ಆಯುಪ್ಯರೇಖೆ (ನಾ). ಎ ಆಯುರೇಖೆ: ಅರ್ಥರೀಖೆಮುನ್ಮಲ್ಲಿ ಫಲ 
ಜೇನು ಅಯುಸ್ಕಲೀಖೆ ಇಬ್ಬದೆನ್ನಳ್ಳೆ (ಬನವ ೧೪೪). 
(ಆಯುಷ್ಯ ೪ ರೇಖೆ) 


೬೫೦ 


ಅಯುಷ್ಯಹೋಮ 


ಆಯುಖ್ಯಹೋಮ (ನಾ). « ಆಯುಹೋನು (ದಕ. 8). 
(ಅ + ಹೋಮ) 
ಆಯುಷ್ಯಾಂತೆ (ನಾ). ಆೀಎತಕಾಲದ ಕೊನೆ; ಆಯುಸ್ಸಿನ ಅಂತ್ಯ: 
ಆಯಿರ್ಶದೂಟಸ್ಕೆ ಯೊಳ್‌ ಪಠೆಜೊಯುನ್ಯಾಂತಂಬರಂ ನಿರಾಕುಳಮಾ 
ಗಿರ್ಶ (ಅರಿತು. Zs). [ಆಯುಷ್ಯ * ಆಂತ್ಮ) 
ಆಯುಪ್ಕಾಭಿನೃದ್ಧಿ (ನಾ). ಆಯುಸ್ಸು ಹೆಚ್ಚಾಗುವುದು: ಟಿಕಿತ್ಸಳನ 
ನಾದರಿಸದಾತಂಗಾಗವಾಯುಪ್ತಾ ಭಿದೃದ್ಧಿಗಳು (ಕುದ್ಮಾಳು. ೩-೧೨). 
[ಅಯುಷ್ಯ * ಭಿವೃದ್ಧಿ) 
ಆಯುಸ "ಆಯಿಸ' ನೋ. 7 
ಆಯುಸ್ಥಾಪನ (ನಾ). ಆಯುಸ್ಸನ್ನು ದೃಢಗೊಳಿಸುವುದು ; ಕಡ 
ಪುದು: ಭಾವು ಶಠಣಾಗತಣನಾಯುನ್ಕಾ ಪನಾಚಾರ್ಯ (ಬಪಬು.: 
೩೨-೪೬], (ಸೆಂ. (ಆಯುಷ್‌ * ಸ್ಥಾಪನೆ] 
ಆಯುಸ್ಸು, ಆಯಸ್ಸು (ನಾ). ಜೀವಿತದ ಅವಧಿ; ಬದುಕುವ ಕಾಲ: 
ಕುತಾದಿ, ಐದು ಗ್ರಹಗಳೂ... ಉಚ್ಚೆ ಶ್ಲೇತ್ರದಲ್ಲಿದ್ದು ಕಾ! 
ತನಗೆ ಉಕ್ತವಾಗಿರುವಷ್ಟು ಪರಮಾಯುನ್ನನ್ನು ಕೊಡುತ್ತವೆ (ಜಾತಿ. |15 
ಅ ಟೀಕು). ಆಯೆಸ್ಸ್ಸು : ಆ ನೀಳಾಂಜನೆಗೆ ಆಯಸ್ಸು ಮುಗಿಯಿತು | 
| 


( 
| 

| 

1 


(ಕಸಾಟಿ. ೨೪). (ಜಂ. ಆಯುಸ್‌] 

ಆಯುಹೀನ (ನಾ). - ಆಯುರ್ಹೀನ: “ಆಕೆಗಳು ಡರಣದೊಳ್‌ | 
ಕೆಂಪಾಗಿ ಕಣ್ಗಳೊಳ್‌ ತೋಟ! ರಕ್ತಚ್ಛವಿಗಳಾಗೆ ಕರ್ಣಾಗ್ರದೊಳ್‌ 
ಳಾಬವ ಪ್ರಕಟ ಹಯಮಾಯುವರ್ಧನನಕ ಕೈದಿಬ್ಲದಿರೆಲ್ಳಾಯುಹೀನಂ ? ೫ 
(ಮುಂಗರಾ, 6೪-೨೨). [ಆಯ್ಕು * ಹೀನ 

ಆಯೋಗ (ನಾ). ೧. ನೊಗಕ್ಕೆ ಹೂಡಿದ ಎತ್ತು, ಕುದುಕಿ ' 
ಮುಂತಾದ ಪ್ರಾಣಿಗಳ ಕೊತೆ ಅಥವಾ ಸಮುದಾಯ. ! 
ತಿ. ನಿಯೋಗ; ಒಂದು ಕೆಲಸಕ್ಕಾಗಿ ನೇಮಿಸಿದ ಸಮಿತಿ: ಒಂದು | 
ಶೇತನ ಆಯೋಗನನ್ನು ರೆಚಿಸಬೇಕು (ಶ್ರಶಾರಾ. ೧-೨-೬೫; ೨-೩); ೫1 
ಹಣಳಾಸಿನ ಅಯೋಗ ನಮಗೆ ಅನುಕೂಲಬಾಗುರಂಕೆ ತೀರ್ಥ ಕೊಟ್ಟಿಲ್ಲ! 
(ಬೆಸಂಕ. ಆಅ; ೧೧೪). ೩. ಸೇರುವೆ; ಜೋಡಣೆ : ಅತಂತ: 
ಯೋಗರತ್ನ ಪ್ರಭಾಪಿಂಗಲಿಕ ಸ್ವರ್ಗಾಂತರಾಳಂ ಓಮಗಿರಿಧವಳಂ ಬಂದು 
ದಿಂದ್ರದ್ಧಿ ಕೇತ ೦ (ಜಗದಿ. a). ೪. ಆಧರಣ; ಅಲಂಕಾರ. 
"ಅಯೋಗಂಗೊಳ್‌' ಪರಾ. ಈ. ತೀರ; ದಡ (9). 

[ಸಂ.) 

ಅಯೋಗಂಗೊಳ್‌ (ಕ್ರಿ). ಸೇರುವೆಯಾಗು; ಶೋಡಣೆಯಾಗು : 
ಮಂಗಳಾಧರಣದೊಳ್‌ ನೆಂಸಿಯೆ ಕೆಯ್ದೆಯ್ದು ಮುತ್ತಿನ ಮಾಣಿ ಕದ| 
ಮಂಡನಾಯೋಗಂಗಳೊಳಾಯೋಗಂಗೊಂಡು ಬಂದ ಮದಾಂಧಗೆಂಧ 
ಸಿಂಧುರಮಪ್ಪ ಪಟ್ಟ ವರ್ಧನದ ಬೆಂಗೆದಾಯ್ಡು (ಪಂಪಭಾ. ೧೦-೨೬ ದ). [35 

(ಆಯೋಗ + ಕೊಳ್ಳ್‌) 

ಆಯೋಜನೆ (ನಾ). ಜೋಡಣೆ ; ಸೇರುವೆ. (ಸಂ.] 

ಆಯೋಜನೆ (ನಾ). ಪ್ರಯಶ್ನ ; ಸಿದ್ಧತೆ; ಕಾಕ್ಕಸಿಂಹೂಗೆ ಬಹು! 
ಹಿಂದೆಯೇ ಅದರ ಆಯೋಜನೆ ನಡೆಯುತಿತ್ತು (ನಿಬಂಧ. 1, ೧೧೭). 

(ಜಂ. ಆಯೋಜನ] 

ಆಯೋಧನ (ನಾ). ಯುದ್ಧ ; ಕಾಳಗ: ಕುಮಾರ ಕಾಲಡೊಳ್‌... 
ಅರೋಹಗಾಯೋಧನಾದಿ ನಾನಾ ವಿನೋದಂಗಳೊಳ್‌ , , , ಬಳೆಯೆ 
(ಅದವ. ಆ-೩ ದ); ಆ ಯೊ ಧನ ಫ್ರನಸ್ಪಂಧಾನವಿಕಾರದಂ ನಾರದ 
ನಿಂತೆಂದಂ (ಜಗದಿ. ೧೩-೫೩ ದ). (ಸೆಂ.) 

ಆಯ್ಕೆಗೆ (ಅ). « ಆಯ್ಯುನೆ: ಳಯ್ಯನೆ, ಅಯ್ಯಗೆ (ಕದ್ದಾನು. ೨೦ 
ಪ್ರಯೋ). 


[| 
| 
( 
| 
( 
| 
| 
| 
| 
( 


40 


| 
A 
| 
| 


ಆಯ್ಯುಳಿವಾತು 


| ಆಯ್ಕೆನೆ (ಅ). ನಿರ್ಭರಾರ್ಥದ ಒಂದು ಅವ್ಯಯ; ಗಾಢವಾಗಿ; 


ತತ್ರ ವಾಗಿ: ಆಯ್ಕನೆ, ಆಯ್ಯಗೆ . 
ತಂ ಪ್ರಯೋ). 
ಆಯ್ಯುಳ, ಆಕಳಿ, ಹ ಆಯಿಕುಳಿ (ನಾ). ೧. ಆರಿಸಿಕೊಳ್ಳುವ 
ಸ್ವಭಾವದವನು; ಹೊಲ, ಗಜ್ಜಿ, ಕಣ ಮುಂತಾದ ಸ್ಮಳೆಗಳ್ಳಿ 
ಉದಿರಿರುವ ಧಾನ್ಯವನ್ನು ಆರಿಸಿ ಜೀವಿಸುವ ವ್ಯಕ್ತಿ ; ತಿರುಕ; 
ಭಿಶ್ರುಕ: *ತಿಲಾಕೊಜಕೆ ಆ ಆಯ್ಯುಳಿಗ (ಕಮದ. ಪರಿ. ೨); “ಅಯ್ಯ 
ಯೆನಲ್‌ ಯಾಡಕನಿಗೆಗ (ಕತರ. ೧೧); ಅವಳುಪೇಕ್ರೆಯಿಂದೆ ಸುರಲೇ 
ಗದುಧೋಗತಿ ತಪ್ಪದಾದುದಿನ್ನಾವಳ ನಲ್ಮೆಯಿಂ ಪಡೆವನಾಯ್ಕುಳಿಯುಂ 
್ರಿಜಗತ್ಛಛುತ್ತಮಂ . .. ಆ ದೇವಿ ನಿರೀಕ್ರಿಕೆನ್ನೆಂ (ಮಂಚ. ೧-೨೨). 
೨. ಉತ್ತಮವಾದುದನ್ನು ಆರಿಸಿಕೊಳ್ಳುವುದು. "ಆಯ್ಯುಳಿ 
ಗೊಳ್‌' ಪರಾ. ೩.(ಆರಿಸಿಕೊಂಡ ಮೇಲೆ) ಉಳಿದದ್ದು; ಕೀಳಾರ 
ವಸ್ತು: *ಆಯ್ಕುಳಿ-ಆಯ್‌ ಇತಿ ರತ್ನ ನಸ್ತ್ರಫಲ ಫ್ರಪ್ಪಾದಿರಬ್ಬ 
ಹೆಮುೂಹೇ ಸಮಾಚೀನ ವಸ್ತೂನಾಂ ವೃಥಕೃರಣಂ ತತೋ ವಶಿಪೃಂ ೮೫ 
ಮಾಚೀನಂ ನಸ್ತು ಅಯ್ಕುಳಿ ಇತ್ಯುಡ್ಕತೇ (ಶಬ್ದಾರು. ೪೪೧ ದ್ಯಾವಾ 
(ಗು). ೪. ಆರಿಸಿಕೊಂಡ. "ಆಯ್ಯುಳಿವಾತು' ಪರಾ. ಆಕಳಿ: ೩. 
ಆಕಳ ಮುವಿನ ಹಣ್ಣನ್ನು ಏಕೆ ತಂದೆ? (ಲಂ). ಆಕುಳ್ಳಿ: ೩. "ಆಕುಳಿ 
ಗೊಳ್‌' ಪರಾ. ಆಯಿಕುಳಿ: ೧. “ತಉಳೊಚೆಯೆಂದೊಡಾಯಿಳು4 
(ಪಾಳಾಂ. ಆ ಯ್ಕು ಳಿ]ಯಳ್ಳು” (ಕಟ್ಟಕ್ಕೆ. ೮3). 
(ಆಯತ್‌, * -ಕುಳ್ಳಿ) 


೬ 
- ಅಖ್ಕೆನಟ್ಟದೆಂ (ತಬ್ಮಾಬ 


ed 


| ಆಯ್ಯುಳಿಗೊಳ್‌, ಆಕುಳಿಗೊಳ್‌ (ಕ್ರಿ). ಆರಿಸಿ ತೆಗೆದುಕೊ; ಚುನಾ 


ಯಿಸಿಕೊ:: ಆವು ಏಿರಿಯವು ಭಾವಿಫೊಡಿಂತಿದ್ರ ಶಿ೫ಯರೆನಿದ್ಚದಿರುವೆ 
ಭೇದಂ ನಿಮಗಾವ್ರಧು ಮನಕೇತುದ್ರವಟ್ಟ ಉನದನಾಯ್ಕುಳಿಗೊಳ್ಳಿ ನೆಂರು 
ಸವರತ್ನಮುನುಂ (ಕಮದ. ೯೫ ಪ್ರಯ) | ದುರ್ಗೆಂಗಳಂ ಕುಡುಪಿಂದಃ 
ಪರಿಮುತ್ತುಗೊಂಡು ಪುರನುಂಕೆಯ್ಯೊ| ಅಡು ನಾನಾರ್ಥಮಂ ಗೆಲಕಿಗೊಂತಾ 
ಯ್ಮುಳಿಗೊಂಡನುದ್ಳ ಯುರಮಂ ಏತಾ ಎತಳಾಳಾನೆಳಂ (ಕೃತ್ಯ 
ಹ. ಆಕುಳಿಸೊಳ್‌ : ಇಳೆಯೊಳಗಿರಕ್ಕೆ ಬೆಲೆಯಿಡುವದರಾಕಿ 
ಬಗ್ಗಳಿಕೆಯಕ್ನಗಳನು ಬಿಟ್ಟು ಕೆಲವು ದಿನದಿಂ' ಮೇಲೆ ಗೆಕಜೀದರತೆರ 
ದುರ್ಬಲ ಕುಡುರೆಗಳನಾಳುಳಿಗೊಂಬರೇ (ಶಂ. ನಾಯ್ಡುಕೊಂಬಕೆ() 
ಯೆನಲ್‌ (ನಮ್ಮಳೌ, ೧೨-೨೦). [ಅಮ್ಯುಳಿ * ಕೊಳ್‌) 

; ಆಯ್ಕುಳಿಮಾತು "ಆಯ್ಯುಳಿವಾತು' ನೋ. 

ಆಯಬ್ಬಳಿರಾಯ (ನಾ). ತಿರುಕದೊರೆ; ಹೀನನಾದ ದೊರಿ; ದಂತ್ರ 
ನಾದ ರಾಜ: ಅಯ್ಕುಳಿರಾಯನಿಗೆ ಅಶ್ರಯನ್ನ್ನ್ನತ್ತ ತೆಂಕನಾಡಿನ ಪ್ರಭು 
ಗಳಿಗೆ ಜೀರಕೋಶಗಳೆಲ್ಲಾ ಬಡ್ಚಬರದಾಗಿ ಅ ರ ರೂ ಅದನಂತೆಯೇ 
ನಾಡಾಡಿಗಳಾಗುವ ದೆರದ್ಮೆಗುರುಲ್ಲಿ ರುವುದು ಪ್ರತ್ಮಕ್ಷ ಪ್ರಮಾಣದಾಗಿರೆ 
(ದಂತ್ರಕೆ. ೧೦-೨೩). (ಅಯ್ಯುಳಿ ರಾಯ) 

ಆಯ್ಯುಳಿವಾತು, ಆಯ್ಯುಳಿಮಾತು (ನಾ). ಇತರರಿಂದ ಎತ್ತಿ 
ಕೊಂಡ ಮಾತು; ಎರವಲುತಂದ ಮಾತು; ಎಂಜಲುಮಾತು: 
ಶ್ರಳಉಟ ಕುಳಗಳ 30ಎನಿಸಿಬ್ಬದೆ ಪಳಿಯಾದೊಂದೆರಡಾಯ್ಕುಳ4ವಾಶಿನ ೮ 
ಗಬ್ಬಿಗ ದಳದುಳಿಗರ್‌ ತಿಳಿಯಲಸಾಧ್ಯಮದೀಕಾವ್ಕಂ' ್ರಧುಷಿ. ೧-೪೫). 
ಆಯ್ಯ್ಕುಳಿಮಾತು : ಒಳಗಚ್‌ಯದೆ ಸಸ್ಕಾವ್ಯದೆ ಕಳೆಯಂ್‌ಯತೆ 
ಲಘುತರತ್ವದಿಂ ನಾಲ್ಕೆರೆಡಾಯ್ಕುಳಿ [ಜಾಕಾಂ. ಆಯಿಕುಳಿ) ಮಾತಬಕಿ 
ಯುಂ ಹೆಳ್ಕಳಮಿಕ್ಕಿದೊಡೊಲ್ಬರೇ ಕ ವೀ ಂದ್ರಾಧರಣರ್‌ (ಬ 
೧-೨೬); ಅವಿಟಾರಿಗಳು ಅಂತೇನಿದ್ದಾರೆಲ್ಲಾ ಅವರು "ಸ್ವಯವುಸ್ತಿಕ್ಕ 
ಭರ್ತಾರಂ' ಇಂಥಾ ದಾವ ಅಯ್ಕುಳಿವೂಶ ಎತ್ತಾಡಿ (ತೊಸಂಂ. 9೧). 

(ಅಯ್ಕುಳಿ * ಮಾತ್ತು) 


ಅಯ್ಕೆ ೬m 


ಆಯ್ಕೆ, ಆಯಿಕೆ (ನಾ). ಆರಿಸುವುದು; ಚುನಾಯಿಸುವುದು ; 
ಡುನಾನಣೆ: ಅಯ್ಕೆ. ಆಯ್ಕೆ ಗಳ್‌ (ಕದ್ಮಾನು ೫೫೬ ಪ್ರಯೋ); 
ಜೊರೆಮೆ ತಪ್ಪಿದರೂ ಅವರ ಆಯ್ಕೆ ತಥ್ಪೈದಜಾಗಿರಲ್ಲಿ(ಅರತಾ, 5೧) ; 


ಕೇಸು?" (ಸಂತಿ. 97). ಆಯಿಕೆ (ದಕ.8). (ಅಯ್ಯ ೨ -ಕೈ) 
ಆಯ್ಕೆಗೊಳು "ಆಯ್ಕೆಗೊಳ್ಳು' ನೋ. 
ಆಯ್ಕೆಗೊಳ್ಳು, ಆಯ್ಕೆಗೊಳು (ಕ್ರಿ). ಆಯ್ಕೆಯಾಗು ; ಚುನಾಯಿತ 
ನಾಗು: ಅಧ್ಗೆಕ್ಷನಾಗಿ ಆಯ್ಕೆಗೊಂಡರು (ಸನಕ. ೬). ಆಯ್ಕೆ 
ಗೊಳು : ಹೆಡ್ಡರೆ ಅಧ್ಯ ಕ್ಷಿಂದಾಯ್ಕೆ ಗೊಳುವನು ಕೊಡ್ಡ ದಂಜ್ಞದ ಸಭೆಗೆ! 


(ues. ೧೬೬-ಆ).. [ಆಯ್ಕೆ * ಕೊಳ್ಳು (< ಕೊಳ್ಳ್‌)) he 
ಆಯ್ದ ಗಾವುಂಡೆ (ನಾ). ಒದ್ಭುಶನ ಹೆಸರು: ಎಟ್ಕೋಟಿ ತಪೋ | ಆಯ್ದು "ಆಯಿಸು' ನೋ. 
[ಆರ್‌,, ಆರ್ಕು (ಕ್ರಿ). ಗಟ್ಟಿಯಾಗಿ ಕೂಗು; ಗರ್ಜಿಸು; ಆರ್ಭಟಿಸು; 
ಕೈದು (ಎಂ. ೫೩, ೬-೧೪ 1002). | | 


ಧನರೆ ಸತ್ರಕ್ಕೆ ಮತ್ತರ್ಪನ್ನರಡು ಆಯ್ದಗಾವುನರ ದೇಗುಳಳ್ಕೆ ಮತ್ತ 


(ಆಖ * ಗಾಧ್ರಂಡೆ (ಆ ಮುಂಡ). ಥಿ ಅಜ್ಜು 
< ಸೆಂ. ಅರಿತ್ಕ] 
ಆಯ್ದಬ್ಬೆ (ನಾ). ಒಬ್ಬಾಕೆಯ ಹೆಸರು : ಕಾಡಟ್ಟಿ ಮಗ್ಗ" ಅಯ್ಟಟ್ಟೆ 
ಅಸ್ಚುದ್ಧೆ ದುಗಳ್‌ ಕೇಶ್ಸಬ್ಬೆ (ಎಳ. ೫೪, ರಾರ. ೧೩-೩೬ ; 60), 
(ಅಚ್ಚು * ಅಣ್ಣೆ] 
ಆಯ್ದಯ್ಯ (ನಾ). ಒಬ್ಬಾತನ ಹೆಸರು: ಅಜ್ಚುಯ್ಯನ ಮಾಡಿಸಿದ 
ದೇಗುಲಕ್ಕೆ (ಎಇ. 210, ೩೬-೧೪ | 948). 
(ಅಯ್ದು * ಅಯ್ಯ) | 
-ಆಯ್ತ, -ಆಯತ್ಕ, -ಆಯಿತ[ಪ್ರ). ಇದನ್ನು ನಡೆಯಿಸುವವನು, | 
ಇದರಲ್ಲಿ ಅಧಿಕಾರವುಳ್ಳ ವನು ಎಂಬ ಅರ್ಥದಲ್ಲಿ ನಾಮವಾಚಕ | 
ಗಳಿಗೆ ನೇರುವ ತದ್ಧಿತ ಪ್ರತ್ಯಯ : *ನತೆಯಿನುವನೀತನದನೇಟೆಡೆ 
ಯೊಳ್‌ ದಳನಳ್ಳಿ ಮಕ್ಕುದೂಯ್ತಮುಮಕ್ಕುಂ 7 (ಶರುಡ. ೧೯೨); 
ಕೆರೆಗದೆದರೆಂತೆ ಸೂಚಾಯ್ತರಂತೆ ಕಂಡುಕಿಗಳಂತೆ (೫4ತಿಡಿ ೯-೧೧೯); 
ಆ ಯ್ತೆಲ್ಮ ಯೆ ಭಿೂರ್ಚೆಸುವಂತಾಯ್ತರ ಮನೆಯೊಳಗೆ ಬ್ರೆಗುವ ಧೊ, 
ನುಡುದ ಯುಳೆಂಬಾಯ್ತರೆ ಸೂಚಾಯ್ತರ ಕಲ್ಲಾಯ್ತರ ಡಂಗಾಯ್ತರಡ್ಡು | 
ಉಸ್ತುರ ಕಥನಂ (ಕಲವ. ೧೯೪ ಪ್ರಯೋ, -ಆಯೆತೈೆ: "ವಸಾಯತ' | 
ಶರಾ. -ಆಯಿತ: "ನಸಾಯಿತ' ಪರಾ. 
ಆಯ್ತೆ ದುಸೆಟ್ಟ (ನಾ). ಒದ್ಬಾತನ ಹೆಸರು: ಮಾಂಸಟ್ಟಿ ಅಯ್ತುನು 
ಸೆಟ್ಟಿ ಐ ೨ ದಾರಷ್ಯ ಪಯಣ ಳಾಳೆಯನ ೨ (ಎಳ. 1, ೨೩೫-೬೩; 
ಪ). [ಅಸ್ತ * ಸೆಟ್ಟಿ. P ಆಯ್ತ ೬ ಸಂ. ಅರಿಕ್ಕ] | 
ಆಯ್ತೆ ಸೆಟ್ಟಿ (ಣಾ). ಒದ್ಬಾತನ ಹೆಸರು; ಗಂಗಿಸೆಟ್ಟಿ ಆಯ್ತ ಬಟ್ಟ sol 
ಸೆಟ್ಟಿ ೨ ಮೋಲಿಟ್ಟ ರುಮಿಸೆಟ್ಟಿ ಪ ೨ (ಎಳ. 11, ೨೬೫-೩೬೭ ; 06). 
(ಅಸ್ತು * ಸಟ) 
ಆಯ್ತೆ (ಕ್ರ). ಇದನ್ನು ನಡೆಯಿಸುವವಳು, ಇದರಲ್ಲಿ ಅಧಿಕಾರ 
ಪ್ರಳೃದಳು ಎಂಬರ್ಥದಲ್ಲಿ ನಾಮವಾಡಕಗಳಿಗೆ ನೇರುವ ತದ್ಧಿತ 
ಪ್ರತ್ಯಯ. "ಪಸಾಯ್ತೆ' ಪರಾ, (-ಅಯ್ದ*- ಎ] 


ಆಯ್ಕುಗ (ನಾ). ಒದಸ್ಪಿತನೆ ಹೆಸರು: ಆಯ್ತುಗನುಂ ಮಾಳನುಂ [4 


ನಮೂರಗನುಂ ನಾಗ... ಒಡನೆ ಸ ದ್ಕಿಸಿದಲ್‌ (ಎಳೆ. ೪, ಶಿದದೂ. 
೨೪-೬೩ on?) (1) 

೪ಯ್ರೊಯ್‌ (ಕ್ರಿ). ಆಯುಸ್ಸನ್ನು ಶುಂಬು(?): ಎಯ್ದದೆ ಬಗೆಯನೆ! 
ಮೆಖ್ಮುಪ್ಪಂಕೆನಿತುಮೆಯ್ಲರೆ ದಧರೆದಲ್‌ ಬಂಧರೂಹಿಂಣಾಯ್ಬೊಯ್ದನ್ನ ದಪ್ಪ 
ಶರಮನಂ(ಕಾತಿಧಿ. ೧೦-೯೨), (ಆಯ್ಕು?* ಪೊಮ್‌,) 

-ಆಯ್ದೆ "-ಆಯಿಲ್ಕ' ನೋ. 


| 
“ಮ್ಮ ಈ ಆಯ್ಕೆಯಲ್ಲಿ ಪಬ್ನದರ ಠಾಷು ಗೋದಿಂದರ ಮಗಳು | 
| 


ಆರ್‌, 


| ಆಯ್ವಮಕೊಡೆಯೆ (ನಾ). ಒಬ್ಬಾತನ ಹೆಸರು: ಅಖ್ಮನುಕೊಡೆ 


ಯರ ಮಗಂ ಮೇಲಾರೊಡೆಯ ಮಾರಯ್ಮಂಗೆ ದಾನಸುಗೊಟ್ಟರ್‌ 
(ಮೈಲಳರಿ, ೧೯೩೫, ೧೩-೧೨ ; 1919 1), [ಅಯ್ದಮ್ಮ * ಒಡೆಯ) 


ಆಯ್ದೆ ಕಾಮಿ (ನಾ). ಒಬ್ಬಾತನ ಹೆಸರು: ಅನೇಕ ಗುಣಗಣಲಂಕೃಳ 


ಧಾರಧೂತನಾಗುತ್ತಿಟ್ಲ ಅಯ್ದ ಕಾಮಿಯ ಓಸಿಧಿಗೆ (ಎಳ. ೩೪, ತೊಳೆ. 
೩೮-೯ ಖಂ). ಓರಾ 2 *ತಾಮಿ) 


ಆಯ್ತೆಳಿ (ನಾ). ಆರಿಸಿದ್ದು ; ಶ್ರೇಷ್ಠ (?) : ಅರೂಂಗೆ ಇಂಥ ಆಯ್ತು 


ಮಟ್ಟಸ ಆದ (ಸಾಲದ. ೧೨) "ಆಯ್ಯಳಿ- ಆಯವಳಿ, ಅತಿಕಯವಾ 
ವೆವನು ಆಯ್ಕೆಯ ರೀತಿಯನ್ನು ಬಬ್ಬವನು * (ಸಾವರ. ಟ). 
(ಅಸತ್‌, *-ದಂ) 


ಆರ್ದು (ಧೂಶನ್ಯೂ), ಅರ್ವ (ಭವಿಕೃ) : *ಆರ್‌-ಉಚ್ಚಿರ್ಥ್ವನೌ 
(ಅರು) ಹಲಾನ್ವಿಕನೃನಭಯುಗ್ಮೇ, ಲಿರುಭೇದೇ ಹಗ (ತಮ); 
ಕಿಟ್ಟಿ ಕೊಳಸಿಟ್ಟು ನಿಷೇಟ್ಛೈಯಿನೊಲಮಾರಿವಾರಿದಿನ್ನನುನಯದಿಂ ಬಿಚ್ಚಳಿಕೆ 
ಜೆರಸಿ ಮನಮೊಳ್‌ ಬೆಟ್ಟ ಮಜೇಶ್ವರನಲ್ಲಿ ಟಂಶಿಸುತಿಬ್ಲಮ್‌ (ಇಳ. 
ಸಸ, ೯-೫ 9ನೆಯ ತಕ) | ಅರೆ ಓಶಾಟಿಯರ್ಥಳನಶುಂಗೊಳೆ ಬೇದ 
ಬೇಕೆ ಕೋಪದಿಂ ಫೋರ್ವ ಮರುಳ್ಗಳಂ (ಕಾದ್ಯಸಾ. ಹಳಿ ಶೊಲ್ರಳ) ; 
ನೆಲದಿಗಣಮೆ ತಳರಡೆ ಬಿಲ್‌ ಓಿಲ್ತೊಡೆ ಗುಡುಗುಡುಗುಡುಗೊಳ್ಳಿಡೊಡ 
ಸಾಕಿ ಸುಯೋಧನಂ ಕರೆಂ ಸಿಗ್ಗಾದೆಂ (ಶೋಲಾ. ೩-೨೫೫) ) ದಾನುಕೀ 
ಯುಜತಿಯರಾರ್ಡು ಚನ್ಪರಿಸೆ ಕೋಗಿರೆಯಿಂಚೆರಮೆಂದು ಬೆರಿ ಬಾಜಪ 
ಗೀವಿಂತು (ಅತ ಪು. ೧-೨3). ಆರ್ಕು: ಹಿ:ಡುಭೂತಂಗಳೊಡನಂ 
ಬುಜಧವಾಂಡದುಂ ಗೆಂಡುಗೆಡಿಸುತ್ತ ಲಾರುಕ ಲಕ್ಕಿ ಸಡೆ ಯಜ್ಞ ಕುಂಡಡೆಡೆ 
ಗೆಯ್ತಪ್ಪ ವಿರೇಶ್ವಲನ (೪ಶಿಟೂ. ೧೪-೨೪) ; ಅರಿದನು ಜಗ ನಡುಗಲಾ 
ಜಂಭಾರಿ ಜವಗೆಡೆ (ಕುದ್ಧಾಳ. ೩-೧೪); ಬಳಿಳದರಾರಿ ದೊಬ್ಬಂಾದಿದಿರಿ 
ಗೈತಹ ಹಯಕುಲಂಗಳನು ವಿಜುಣಾಚೆಸುತ (ಳೋಗಯ. ೨೧-೧೦). 
[ದೇ.॥ ಕಮಿ. ಆರ್‌; ಮಲ, ಅರ್ಕ್ಕು, ಅಪ್ರ; ಕೊಡ. ಅರೆ; 
ತುಳು. ಅರ್ಕು, ಅರುಗ, ಹರ್ತು | ತೆಳು. ಅರ್ಟು, ಅರುಮ | 
ಪರ್ಜಿ. ಆರ್‌; ಕುಣ, ಅರ ; ಕುವಿ. ಆರ್ಸೈ. ದುರು. ಡೆ 


ಆರ್‌, ಆರ್ಕು (ಕ್ರಿ). ೧. ತೃಪ್ತಿಪಡು; ತಣಿ: ಅರಾಕಿಯ ನುಯ್ಯ 


ಶೆಕ್ತರಂ ಕಂಡು ನೂಲಕೀಸಿನೊಳಿವನ ನಿತ್ತಕೊಳ್ಳೊಡಂ ತನಗೆ ಬಸಿಜನಾರೆ 
ಳುಡಿಯಲುಂ ದ್ರೌಪದಿಯ ಳೇಕವಾಕನುಂ ಶೊಯ್ಮು ಮುಡಿಯಲುಂ 
ನೇಣಿಯದೆಂದು (ಪೂಶಧಾ. ೧೨-೧೪೪ ದ) ರುಳೆನಾಸನೆಂದೆನೆನಾ ಸತಿ 
ಕಣ್ಮಲರಾರೆ ನೋಡಿದೆಳ್‌ (ಉದ ಘಾ. ೫೦೧); ಅದ ಳಾಳೆಗದೊಳಂ 
ಕಣ್ಣುರದಂ ನಾರದಂ (ಹಉಾದೂ. ೩-೧೪); ಮನೆಯೊಳಿಗುಳ್ಳುದ 
ನೆಂದುಂ ಜನಮಹಿಮೆಗೆ ತವಿಸುತಿರ್ಪ ಮಗನಂ ಬೆತ್ತಂ ಮನಮಾರೆ ವಸ್ತು 
ವಾಪಸ ಕಸಳೌಧಸನೃದ್ಧಮವ್ಪ ಸಿರಿಯಂ ಪೆಕ್ತಂ (ಸರುವ. ೫-೧೩೫). 
ತಿ. ತುಂಬು; ಪೂರ್ಣವಾಗು: ಕೊಳನ ಡಂನ್ಮರಳುಟ್ಟಿದುಳಳದೊಳ್‌ 
ಕಳಮಾರೆ ತಳದುಸೂಲ್‌ ಬೆಡೆಂಗಂ ತಳೆದು ತಳರ್ನಡೆ ನಡೆಲೆಡೆಯೊಳದೇಂ 
ಜಗಫಿಗೆ ನಿನೋದಮಂ ದೂಡಿದನೋ (ಸುಳುಮೂ. ೧೦-೩೪)  ಗಂಡರೊರ್‌ 
ನೀಡನೆಂಬರ ಮಾಠಂ ಶಿವಿಯಾರೆ ಕೇಳ್ನು (ರೂಕಾಮೂ. ೨-೧೨). ಆರ್ಕು: 
೧. ನುಡಿಗಳ ಕಾಳಳೂಟನ ಬಡಿಸುವೆನು ಕಿವಿಯಾರೆ ಸವಿಯೆಂದ 
(ಈರಾ. ೨೬-೧). ೨. ಕಣ್ಡಾಲಿ ತುಂಬಲು ನೋಡುವನು... ಕೈಯಾರ 
ಇಪ್ಪದು (ಅಸತ. ೪೬-೨3೯); ಕೈಯ್ಳೂರಲಿತ್ತಿ ಮುದ್ದಿ ಸುತ ಮುಂಡಾ 
ಡುತೆಮ್ಮಯ್ಯ ಬಾರೆಂದು ಬೆ ಗಡೊ ಳು ಮೈಯ್ಯಾರಲವ್ರಿಕೊಂಡೇವಿಗೆ 
ಮಗನ ನಾನೊಯ್ಯಶೆ ನೋಡಿ ಗಲಿವೆನು (ಕುರಾಹಾ9, ೩-೬೪). 


ಆರ್‌, 


ಆರೆ, ಅಕೆ * ತೃಪ್ತಿಪಡಲು; ಸಂತೋಷಿಸಲು; ತಣಿಯಲು: | 
ತನುಷಃತೋಪಯರದುಬ್ಪ ಪುಣ್ಮದಿನೆದುಂ ನುಯ್ದೆರ್ಟಿಕಾಣಲೈ ನೋನೆನೊ | 
ಗೇಹಾಂಗಣದೊಳ್‌ ತಳರ್ನಡೆಡ್ರಿದಂ ಕಣ್ಣಾರ ನೋಡಲ ನೋನೆನೊ 
(ಸುಕುದನ. ೯-೧೦೩); ಸುಕುವವರನಂ ತರ್ಕ್ಕಸುತಂ ಕೈಯಾರೆ ಚಂಡಿ 
ಳೆಯಂ ಹುಡುಕುಶನುರಾಗಟಿತ್ತದೆಲಿ (ಬನಢ. ೫೦-೩) ; ಕಣ್ಣಾರೆ ಕಂಡೆ 
ನಡೆಸ್ತಿತನೆ ಕಂಚಿಛ್ರಣ್ಮಕೋಟ ಕವಿರಾಣದದನನ (ಪುಂಂದ. ೧-೮-೩೧); 
ತನ್ನ ಕಣ್ಮಿದಿಕೊಳ ಮೂರ್ತಿಗೊಂಡ ಆದಿನೂಯೆಯಂ ಕಣ್ಣಾರೆ ಕಂಡಾ 
ನಂದಾಬಿಯೊಳೋಲಟಾಡಿಯುಂ ಪಾಡಿಯುಂ (ಕಾರೂಕ್ವ. ೬೨-೯). | 
(ದೇ. 8 ತಮಿ. ಆರ್‌; ಮಲ. ತೆಲು. ಅರು; ಕುಇ. ಸಾರ) 
ಆರ್ಕ, ಆರ್ಕು (ನಾ). ೧. ನೊಗವನ್ನು ಹೂಡಿ ದನಗಳನ್ನು ಕಟ್ಟಿದ 
ನೇಗಿಲು. ೨. ನೊಗ, ನೇಗಿಲು ಮತ್ತು ಎತ್ತುಗಳ ಜೋಡಿ; ಇವು. 
ಗಳೆ ಕೂಟಿ: ಆರ್‌ - ಉಚ್ಚೈರ್ಥ್ವನೌ (ಆರಟು) ಹಲಾನ್ಚಿತದೃಷಭ 
ಯುಗ್ಮೇ, ದಾರುಭೇಡೇ ಡಗ (ತರುಧಾ); ಎರೆಡಾರೆ ಬೆವಸಾಯಂ 
(ನಂಡತಂ. ೬೫-೧೨). ಆರೆ : ೨. ಬಿತ್ತುವ ಕೆಯ್ಗೆಳೆಂತಾರು ಅಳಿಮಾನ 
ಸನ ಬಗೆಯೆಂತೆ ಬಿಟ್ಲು (ಬಂಹರಿ. ೨-೩೮ ದ); ವಕ್ಕಲು ವಂದಕ್ಕೆ ವಂದಾರು/ 
ಯರೆಡು ಅರು ಯೆತ್ತು ಕರು ಇದೆ (ರಾಜೇಂದ್ರ. ೬೬); ಗಂಡನು ಆರು 
ಕಟ್ಟಿಕೊಂಡು ಹೋದಮೇಲೆ ಕೈತರ ಹೆಂಗಸರು... ಬರುತ್ತಾರೆ 
(ಕಡ್ಮೂರ. ೪). ೩. ಹೋರಿಗಳನ್ನು ಪಳಗಿಸುವುದಕ್ಕಾಗಿ ನೊಗ 
ದಂತೆ ಉಪಯೋಗಿಸುವ ಮರ. 
(ದೆಃ. 8 ತಮಿ. ಏರ್‌, ಸೇಲ್‌; ಮಲ. ಏರ್‌ ; ಕೆಲು, ಏರು; 
'ಕೊಲಾ, ಸರ್‌; ಪಣ. ಸೆರೆಯಾಳುಲ್‌ ; ಗೊಂಡಿ. ಸೇರಿ; 
ಳು. ಸೇರು ; ಕುದಿ. ಹೇರು] 
ರ್‌, ಆರ್ಕ (ನಾ). ಒಂದು ಮರದ ಹೆಸರು; ನಿಚುಳ ವೃ 
ಗ ಎಂಉುಟ್ಟೈರ್ಥ್ವನಔ (ಅರತು) ಹಲಾನ್ವಿತ ಚತತ 
ದಾರುಭೀಡೇ ಡೆ” (ಕರುರಾ). ಆರ್ಕ: “ನಿರ್ಜುಳ ನಡುಳದೂರುಂ” ಆ. 
(ಮಂಗ. ೩೪-೧೦) ; ಎಲದದೆ ಬೇಲ ಚಿನ್ನಗೆಯಪೊನ್ನೆಯ ಕಮ್ಮರದಾರ 
ಳೇರ ಸೇಳಲ ಸಿರಿತಾಳೆಯಿಂಗುಳಿದೆ... ಮರೆಂಗಳ ಕೊಂಬುಗಳಂಬರಂ 
ಬರೆಂ ಪುದಿದು. .. ಪರ್ಬಿರೆ (ಲೀಲಾವ. ೬-೨೬). 
(ಜೀ. ॥ ತಮಿ. ಆರ್‌, ಅಕ್ಕಿ; ತೆಳು. ಅರೆ. / ಸಂ. ಆಲು] 
ಆರ್‌, "ಅವುದು' ನೋ. 
ಆರ್ಕ "ಆರ್ಕ್‌ ನೋ. 
ಆರೆ (ನಾ). ಹಾರ; ಕಂಕಾಭರಣಗಳಲ್ಲಿ ಒಂದು; ಮಾಲಿಕೆ: |! 
“ಆರರಂದು ಹಾರೆಂ” (ಶಬನಾ. 3೦-೪೧೨) ; *ಹಾರೆಮಾರಮೆನಲೈ "|! 
(ಕಾಗ ನಿ. ೬೨); *ಹಾರೆ, ಆರಗ (ಕಟ್ನಾನು. ೧೬೦ ಪ್ರಯೊಗ ; | 
ಅರಮಿಲ್ಲದೆ ಕುಡಮಂಡಳಿಂ . . . ಒಪ್ಪಿದಪುದು (೪ ಆವ. 9) iss] 
ತುಂಗಸ್ತನದೃಂದ್ವದೊಳ್‌ ಪೊಳೆಯುತ್ತಾರೆದವೊಲ್‌' . . . ಇನಿಯಳಂ 
ಪಶ್ರಿರ್ಶ ಸೈಪೇಕೆ ಸಂಗಳಿಕುಂ (ಆದಿಪು. ೧೨-9೦) ; ಉಷ್ಲೀನಪಟ್ಟಿಂ 
ಶಿಖಾನುಣಿಯಿಂ ಕಂಧರೆನೂರದಿಂ..  *ಕ್ಕತಾಗಿಯಂ ಉತ! 
೧೦-೫೮ ದ); ಅದಟಿನಳುಳ್ಕೆ ಯಂ... ತಾನೆ ಬೀಳವೆ ಬಿರೋದಿಯ 
ಪೆಣ್ಣಿರೆ ಕಂಕಣಂಗಳಿಬ್ಬದ $ೆಂಬಾರಬಬಬ್ಲದುರಮಂಜನಮಬಡೆ ಕಂಗೊ 0, 
ಳೋಲೆ ಇಬ್ಬದ ತಿವಿ (ಕಳಳ. ೭-೨-೪೮ ; 1019), (ಆ ಸಂ. ಹಾರೆ) 
ಆರ್ಕ (ನಾ). ೧. ಹಿತ್ತಾಳೆ. ೨. ಲೋಹಾಮ್ಲ ; ಕಬ್ಬಣಕ್ಕೂ, ಆಮ್ಲ | ; 
ಜನಕಕ್ಳೂ ಉಂಟಾದ ಸಂಯೋಗದಿಂದ ದೊರೆಯುವ ವಸ್ತು. | 
೩. ಅಂಗಾರಕ ಗ್ರಹ; ಕುಜ: ಆರಂಗೆಸಿತಾರ್ಕಜರ್‌...ಉದಾಸೀನಂ| | 
(ಕಾತತಿ. ೨-೧೫); ತಾರೇಶಂ ನಿಲೆ ಮೇಸದೊಳಾರಂ ಮೊದಲಾಗೆ ಸಡ್ಚ್ರಹ) ಆ 
ನೋಡೆ ಸೃಪಂ ಸೂರಿ (ಜಾತತಿ, ೨೦-೧). ೪. ಶನಿಗ್ರಹ. [ಸಂ] 


ಇ 


೬೪೨ 


ಆರಂಭಕ 


ಆರೆ (ನಾ). ೧. ಖಡ್ಗ; ಕತಾರಿ. ೨. "ಚರ್ಮವನ್ನು ಕತ್ತರಿಸುವ 
ಸಾಧನ” (ಅದುಂ. ಟಿ]. (ಸಂ. ಆರಾ) 
ಆರೆಂಬ, (ನಾ). ೧. ಬೇಸಾಯ ; ಒಕ್ಕುಲುಶನ : ಒಂದು ನರುಸವ 
ಕಂಬಕ್ಕಾಣದೆ ಸಾವಸ್ನೈದರವೆಂಡಲಗುಟನಾಯ್ಡುಣ್ಟೊಳ್ಳಲವುಗನುಂ 
(ಧರ್ಮಾದ್ಭೃು. ೩-೧೫೩) ; ಬೇನೆಯಳಿವಾ ತೀಳಳ್ತಿಸಧಂ ವಾಡುಬಿದ್ದುಳು 
ವಾರಂಬದ ಧಾನ್ಮ ಶತ್ರುಜಯ ಪುತ್ರೋತ್ಪತ್ತಿ * ಇಂತೆಬ್ಟಮುಂ ರಂ 
ಕಪ್ಪಂ ಕಡೆಗೊಳ್ಳಿತ್ತೈ (ಸೋಮೇಶ. ೯೬); ಆಮೇಲೆ ಒಂದೇರಿನ ಆರಂಬ 
ಮೂಡಿ ಇಪ್ಪತ್ತು ಖಂಡುಗ ರಾಗಿ ಹಗೇದಲ್ಲಿ ಹಾಕಿ (ಳಫಾನುಂ. (೪, ೧೪). 
"ಕಾಡಾರಂಬ', "ನೀರಾರಂಬ' ಪರಾ. ೨. ಮೊದಲು; ಪ್ರಾರಂಭ. 
[ಸಂ. ಆರೆಂಛ) 
| ಆರೂಬಂಗೆಯ್‌ (ಕ್ರಿ). ಬೇಸಾಯಮಾಡು ; ಒಕ್ಕಲುತನ ಮಾತು: 
ಅವರ್ಳೆ ಪುಟ್ಟದ ಫೋರಿಗಳೆಂ ತಿರ್ದಿಯಾರಂಬಂಗೆಯ್ನು (ಪಂಚೆ ತೂ 
೧೮೬೧9) ; ಊರೇದಲ್‌ ನುನೆದೂಡಲ್ಯಾರಂಬಂಗೆಯ್ಯಲೆಬ್ಟುಗೊಳರ್‌ 
«೬ ದಾರುಣ ತಾರೆಗಳನುಬುಯೆ ಖೆಜದರೊಳುಟಿತಂ (ಉದಸ್ಕದ. ೨೧೩). 
[ಆರಂಬ * ಗೆಯ್‌ (ಆ ಕೆಯ್ಮ್‌)) 
ಆರಂಬಗಾರ (ನಾ). ಬೇಸಾಯ ಮಾಡುವವನು ; ಒಕ್ಕಲಿಗ ; ಕೈತ: 
ಕೃಷಿಯಂ ಬಿಟ್ಟು ಪೋಗುವ ಆರಂಬಗಾರನಂತೆ (ಪೌಗಂಧಿ. ೫೬೭-೧೦); 
ರಂಗಸ್ವಾಮಿ ಒಳ್ಳೆ ಅರಂಬಗಾರ (ಬೈಸರ್ದೆ. ೩೬). 
(ಆರಂಬ * -ಗಾರ (ಆ -ಳಾಣ)) 
ಆರಂಬಿಗ (ನಾ). ೧. ಮೊದಲುಮಾಡುವವನು ; ಲಿಗೆ: 
ಕ್ರೂಲಾತ್ಮಂ ದಿದ್ಮೈಮುಧಿಗಿದಂ ಮೂಡಿ ದುರುಚಾರಂ ನರೆಳಾಯುಪ್ಕಳ್ಳಾ 
ಕಂಬಿಗೆಣಾದೆಂ (ನಂಕಾಮೂ. ೯-೪). ೨. ಇ ಆರಂಬಗಾರ, 
(ಆರಂಬ *-ಇಗ) 
ಅರಂಭ (ನಾ). ೧. ಮೊದಲು; ಆದಿ; ಉಪಕ್ರಮ: *ಉಪಕ್ರನು 
ಮುಪಣ್ಣಮಾರಂಛಮೆನೆ ಮೊದಲು (ಮಂಗರಾ, ೧೨೮-೧೦). 
೨. ಉದ್ಯೋಗ; ಕೆಲಸ: ಕೊಲುವಾ ಕೂಟು ನಷ್ಟಮಪ್ಪ ಕೆಂಸೂ 
ಕೈಲಾಗದಾರಂಭಮುಂ ಗೆಲರೇಣಟ್ಟದ ಯುದ್ಧ ಏವಾಳುನೆಲದೊಳ್‌ 
ಬೇಸಾಯ ... ಫಲದ ಭ್ರಾಂತಿಯ ತೋರ್ಪುದೈ (ಸೊ ಮೇ ಕೆ. ೨೩). 
ಷಿ. ವೃವಸಾಯ; ಒಕ್ಕಲುತನ; ಬೇಸಾಯ: *ಕೃಷಿಯೆಂಬುರು 
ರಂಭ” (ಪಸರ. ೯೬೮-೭) ; ಸುಧಾಮಳನೆಂಬೊಂ ... ತನ್ನಾರಂಛದ 
ಕೆಯ್ಗಳನೊೊಳ್ಳುನೆಬ್ಬುಗಳ ದಾಯ ೦ ಕಟ್ಟಿಯೊಳ್ಳಿಸುಗುಂ (ನಡ್ಡಾ 
೧೩೬೦-೧೧). ೪. [ಶೈನ್‌] ಹಿಂಸೆಗೆ ಕಾರಣನಾದ ಉದ್ಯೋಗ: ವಿಂಧಾ 
ಕಂಭಪರಿಗ್ರಹೂ ವಿಷಯ ಸೌಖ್ಯಾಯತ್ತನಶ್ಮಂತ ಲೋಭ ವಿಷಗ್ರಸ್ತ 
ನುನಾದ್ರಿಯೊಳ್‌ ದ್ರವಿಣಮಂ ಚೈತುಷ್ಮತಂ ತನ್ನುಸಿರ್‌ ತವೆ (ಅದಿರು. 
೫-೪). (Xe) 
ಆರಂಭಂಗೆಯ್‌ (ಕ್ರಿ). * ಆರಂಬಂಗೆಯ್‌ : ಬಡದರೊಡೆಯಕೆಂಬಿರ್ವ 
ಕೊಳಂ ಸುಖಿಮಿಬ್ಲದೊಡಂ ಅಡಿ ಸುಗ್ಗಿ ಎಂಬೆರಡುಂ ಕಾಲದೊಳಮೊಳ್ಳ 
ಲ್ಲುಣಲಿಟ್ಟ್ಲರೊಡನೇಳೆ ಸುಖಮನಜಸುವುದು ಏಕೆ ಆರಂಭಂಗೆಯ್ದುದೆ. 
(ಜೀದನಂ. ೩-೧೬ ದ). 
(ಅರೆಂಧ * ಗೆಯ್‌ (ಆ ಕೆಯ್ಮ್‌)) 


|ಆರಂಭಕ (ನಾ). ೧. ಮೊದಲುಮಾಡುವವನು. ೨. ಒಕ್ಕಲಿಗ; 


ಕೈತ. &. [ಶೈನ] ಹನ್ನೊಂದು ಬಗೆಯ ಶ್ರಾವಕರಲ್ಲಿ ಒಬ್ಬ: 
Wu ಪ್ರತಿಕಂ ಸಾಮಯಿಕಂ ಪ್ರೋಷಧೋಪದಾಸಿಕಂ ಸಚಿತ್ತೆ. ವಿರತಂ 

ಉತ್ರಿಕಕ್ತ್ರಕಂ ಬ್ರಹ್ಮಚಾರಿ ಅರಂಭಳಂ ಪಂಗ್ರಹನಿರತಂ ಅನುಮ 
ಏರತಂ ಉದ್ದಪ್ಪ ವಿತತಥೆಂದಿಂತು ಪನ್ಮೊಂದು ಏಿತಲ್ಪಮನುಕ್ಳ ಶ್ರಾನಕೆ 
ಕೊಳ್‌ (ಸುಳುಮಾ. ಒ-೩೬ ದ). (ನೆಂ) 


ಆರಂಭಕಾಲ 


ಆರಂಧಕಾಖಿ, ಆರಂಭಗಾರ (ನಾ). ಆರಂಭಮಾಡುವವನು ;| 
ಒಕ್ಳಲಿಗ; ಕೈತ: ಅರೆಂಛಳಾಅಂ ಮೋಲಗಿಕಾಜಂಗಂ ಕಾಧರಾರಾಗ) 
ಉಗಕ್ಕೆ ಸಲುದಂ (ಬಜಾರ. ೬೬೨-೨೪) ಇಂತು ಸುಳಾಲದೊಳ್‌ ಬಿತ್ತದೆ 
ಕೆಟ್ಟ ನರು ಟಂಕಿಬುದಾರಂಛಳಾಆಂ (ಕ್ರಾರಳಾ. ೯-೧). ಆರಾ! 
ಗಾರ: ಒಳ್ಳೆ ಲಗ, ಕುಡುದ, ಅರೆಂಭಣರೆ. ಕೈತ (ಕಂಶುತು. 60). ತಿ 
[ರಂಭ * -ಳಾಆ) i 
ಆರೆಂಧಗಾರ " ಅರಂಭಳಕಾಜ ' ನೋ. ನ 
ಆರಂಧಗಾರಿಕೆ (ನಾ). ಜೇಸಾಯ; ಒಳ್ಳಲುತನ ಮಾಡುವುದು :! 
ತೊಲ ಖಾಗುವಳಿಯೆ ಯುಗವು (ಆರಂಧಗಾಂಿಕೆಸಯ ಯುಗದ) 
ಅರೊಧವಾದೆದ್ದು ಇಡೀ ಸಮಾಜಕ್ಕೆ ಹಿತದ ಆಯಿಕು (ದೂರಾದ. 9೬). fe 
[ಅರಂಭಣರ (ಲ ಆರಂಧಳಾಜ) * -ಇಳೆ) 
ಆರಂಧಣ (ನಾ). ೧. ಕೈಕೊಳ್ಳುವುದು; ಉದ್ಯೋಗ. ೨. ಒಂದು! 
ಕೊಳ್ಳುವುದು. ೩. ಹಿಡಿದುಕೊಳ್ಳುವ ಸ್ಮಳ; ಹಿಡಿ. ೪. ಸ 
ಯೋಗಿಸುವುದು; ಬಳಸುವುದು. (ಸಂ.) 
ಅರಂಭತ್ಕಾಗ(ನಾ). [ಜೈನ] ಹಿಂಸೆಗೆ ಕಾರಣವಾದ ಸೇವೆ, ಒಕ್ಳಲ! 3 
ಶನ, ವ್ಯಾಪಾರ ಮೊದಲಾದುವುಗಳನ್ನು ಬಿಡುವುದು: *ಶ್ರಾಜಿಯ | 
ಘಾಕಕ್ಕಿ ಉರಣವಾದಂಥ ಸೇವೆ. ಒಳ್ಳಲತನ, ಬ್ಯಾವಾರ ನೊದಲಾದ 
ಆರಂಭಗಳಿಂದ ಯಾದನು ವಿರತ್ತವಾಗುವರೋ ಅವನು ಈ ಅರಂಛತ್ಕಾಗ 
ಪ್ರತಿಮಾಧಾರಿಯು ಎನಿಸುತ್ತಾನೆ (ಕ್ರಾದಳಾ. ೫೩೦). | 
[ಆರಂಭ * ತ್ಕಾಗ) 
ಆರಂಧನಿದೃತ್ತ (ನಾ). -ಆರಂ ಛವಿ ಕತ: ಭನತರಸಾದದೃಳರಂ 
ನೆತೆರೊತೆ ಜಬ ರ್ನುನೆಂದನಂಕೆಸಇಕಿದೆದಗೆಂಟನೆಯ ನೆರೆಮಾತನಾರಂಭ 
ಫನೈಕಕೆಳುೂ (ಬಳದ. ೬-೩೬). [ಅರಂಭ * ನಿವೃತ್ತ) 
ಆರಂಧಧಾಷಣ (ನಾ). ಸಂಘದ ಕಾರ್ಯಾರಂಭ ಸಮಯದಲ್ಲಿ 
ನಡೆಯುವ ಮೊತ್ತಮೊದಲನೆಯ ಭಾಷಣ : ಕರ್ಣಾಟಕ ಸಂಘದ |5 
ಆರಂಭಧಾನಣ ಇಂದು ನಡೆಯುತ್ತದೆ (ರ೨). [ಆರಂಭ * ಭಾಷಣ) | 
ಆರಂಧವಿರತ (ನಾ). ೧. ಬೇಸಾಯವನ್ನು ಬಿಟ್ಟವನು. ೨. [ಜೈನ] 
*ತ್ರಾದಳೆರು ತನ್ನೆ ಜೀವನವನ್ನು ಸಾಗಿಸುದುದಳ್ಳಾಗಿ ಒಳ್ಳೆ ಲತನ,ಬ್ಯಾವಾರ, | 
ನೌಳಂ ನೊದಲಾದುದುಗಳನ್ನು ಮಾಡುವುದಾಗಲಿ ಪಹೆಡಿಸುದ್ದದೆನ್ನಾ ಗಲಿ 
ಯಾವಾಗ ಬಿಡುವನೋ ಅಗ ಆರಂಭಿವಿರತ ನೆಬಿಲವನು ' (ಜೈನ. vias 
(ಆರಂಭ * ವಿರಶ) 
ಆರಂಥಕೂರ (ನಾ). ಕೆಲಸವನ್ನು ಮೊದಲುಮಾಡುವುದರಲ್ಲಿ ಮಾತ್ರ | 
ಗಟ್ಟಿಗ; ಕೆಲಸದ ಮೊದಲಲ್ಲಿ ಮಾತ್ರ ಕೂರ; ಕೆಲಸವನ್ನು ಕೊನೆ. 
ಮುಟ್ಟಸದವನು: ದಾಸ್ತಿಣತ್ಮರು ಅರಂಭಕೂರರೆಂಟುದು ಪ್ರಸಿದ್ಧ | 
(649). [ಆರಂಧ * ಶೂರ) Iss 
ಆರಂಧಶೂರತನ (ನಾ). ಕೆಲಸವನ್ನು ಪ್ರಾರಂಭಿಸುವುದರಲ್ಲಿ ಮಾತ್ರ | 
ಗಟ್ಟಿಗತನೆ: ಓಡಿದ ಕೆಲಸವನ್ನು ಕೆೊನೆಗಾಳಿಬುವ ಶ್ರದ್ಧೆ ಯಿಟ್ಲದ ಬರಿಯ : 
ಆರಂಭತೂರತನದಿಂದೆ ಫಲವೇನು? (ರತಿ). [ಅರಂಧರೂರ * -ತನ]! 
ಅರೆಂಧಕೂರತ್ತ (ನಾ). » ಆಕಂಧರೂರತನೆ: ಕೆವಲ ಅರಂಭ; 
ಶೂರತ್ನದಿಂದ ಏನೂ ಪ್ರಯೋಜನವಿಲ್ಲ (೮9). (ಸಂ.) H 
ಆರಂಭಿಗೆ (ನಾ). ೧. ಮೊದಲುಮಾಡುವವನು; ಮೊದಲಿಗ; 
೨. ಬೇಸಾಯಗಾರ; ಒಕ್ಕಲಿಗ; ಕೈತ; ಕೆಲಸಗಾರ: ಆರಂಭಿಗ; 
ನಾಕ್ಮಂ ಸಂಸಾರಂ ಳೆಯ್‌ ಬಿತ್ತಿ ಶ್ತಿಯುಣ್ಚ ಫಲಮುಧಯಭವೋದಾರೆಂ | 
ಬಿತ್ತು ರುಭಾತುಭದೋರೆಂತಿರೆ ಬೆಳಪ ಬೆಳೆಸು ಸುಖದುಃ ಬಂಗ | 
(ತಿ. ಅ-೧೪೧) ) ಒಳ್ಳಲಿಗಂ ದೊಡರಾವಾರಂಳಿಗರ್ಗೆ (ಕತ್ತ್ಮರ್ರ. 49 
೨೩೬). [ಅರಂಭ ೨ -ಇಗ) 


ಇ 


| 


ಆರಂಭಿಸು (ಕ್ರಿ). ಮೊದಲುಮಾಡು; ಹುರುಮಾಡು; ಉದ್ಯೋಗಿಸು: 
ಸನನನಾಧನರಿಂದೆರಾ ಕ್ರಶುಕಾರೆ ಸೊಗಪಾಯ್ತಂದಿಗೆಂಬುಜಗರ್ಭ್ಗನಾರಂ 
ಛಿಸಿದ ಮುಖದಂತೆ (ಕೊರ. ೧-೭-೩೬೧) ; ಮಾಧವನು ಮಾಲತಿಯ ಭಾವ 
ಚಿತ್ರವನ್ನು ಬರೆಯಳಾರಂಭಸಿದನು (ಕರಾಢ ೧೦೬). [ಆರಂಭ *-ಇನ್ಸು) 

ಅರಂಭೋತ್ಸವ (ನಾ). (ಸಂಸ್ಥೆಸಂಘಗಳ ಕಾರ್ಯಗಳನ್ನು) 
ಪ್ರಾರಂಭಿಸುವಾಗ ನಡೆಸುವ ಸಮಾರಂಭ: ಕನ್ನಡ ಸಂಭರ 
ಆರಂಭೋತ್ಸದದ್ರ ಇಂದು ನಡೆಯುತ್ತ ಶ್ತ (ಫಿ). (ಅರಂಛ* ಉತ್ಸವದ) 

ಆರಕ (ನಾ).ಕಾಪಾಡುವವನು; ರಕ್ಷಕ;*ಸಂತೈಸುವವ (ಯೋನ. 
ಕೋಕ); ಉಂಬುಪಳ್ಳೆ ಮುನ್ನನೆ ಓಗರ ಮಿಕ್ಕಿತ್ತು ಮಿಕ್ಕೋಗರದನಾ 
ಉೋಗಿಸಿದವರು. ಹೊಲಬುಗೆಟ್ಟಿರು ಎನಗಿಸ್ನು ಹೊಲಬುದುಡೋ ಎನ 
ಗಾರಕರಿಟ್ಟ (ಲೋಳಿದೂ. ೨೫೧-9೦೧). (೮ ನೆಂ. ಆರಕ್ಷಳ) 

ಅರಕುಟ್ಟ (ನಾ). ಒಂದು ಊರಿನ ಹೆಸರು: ಬಲಿರಂಸೋದ್ಭದ ಭನ 
ಕುದ್ರಸ್ವಾಮಿ ವಶ್ವಳ ಶ್ರೀದುಶ್‌ ಅರೆಕುಟ್ಟಿ ಆರಳುಟ್ಟಶ್ವರಕೆ ಕೊಟ್ಟ 
ಗಳತ್ತ (ಎಳ. 19. ಎಕೇರೂ. ೨-೬ ) 97 ?). (1) 

ಆರಕ್ತ (ಗು). ಪೂರ್ಣ ಕೆಂಪಾದ: ದಳ್ಳಿಸೆ ಕೋಪಾರಕ್ತನೇಕ್ರಂ ನಿಆಭುಜ 
ಗಡೆಯಂ ಕೂಗಿದೆಂ ಧಾರ್ಕರಾಷ್ಟ್ರಂ (ಗಂ೪ಯು. ೬-೩೦) , ಅರಕ್ತೆಮಾಗಿ 
ನೇಲ ಡೋರೆಯನಗನುಳರಿಪುಲಾದುರಾಗನಮಿತೆ (ಕಾರ್ಯಾ. ೫04) ) 
ಅದಳ ಬೊಳೆವ ರುಟರೋಣ್ಠಾಳಂಕೃತಿ ಪವಳದ ದಳದಂತಾರಳ್ತಾಕೃತಿ 
(ಳೂ. ಇ-೫೧ ೮), (ಸಂ) 

ಆರಕ್ರೇಕ್ಷಣ (ನಾ). ಪೂರ್ಣಕೆಂಪಾದ ಕಣ್ಣುಳ್ಳವನು: ಗೆಲ್ಮನಿಂದ 
ಗಿಯಂ ಸಂಪೃತಿಳಾಲ ನಾಂಧೃಜಲಬರಳ್ಲೇ ಕ್ಷಣಂ ಲಶ್ಷ್ಮಣಂ (ಲೂಸಾದ, 
೧೪-೨೦). [ಆರಕ್ತೆ * ಈಶ್ಷಣ) 

ಆರಕ್ಷ(ಣಾ). ೧.ರಕ್ಷಣೆ; ಕಾಫು. ೨.ಆನೆಯ. ಕುಂಧಸ್ಮಳದಕೆಳ ಧಾಗ: 
*ಕುಂಭಸ್ಮಳದ ಕೆಳಗು ಅರಕ್ಷಮೆಂಬುದುಗ (ಹಲಾಯು- ೩೭-೩೬೫). (ಸಂ.) 

ಆರಗ (ನಾ). ಒಂದು ರಾಜ್ಯದ ಹೆಸರು: ರಾಜ್ಕಸ್ಮಾರಗೆ ದೇಂಕಸ್ಕ 
ಸ್ವರ್ನಣ್ರಾಮುಸ್ಮಳಖ್ಮ ಚೆ (ಎಳ. ೪, ಶಿವರ. ೫೪-೧೫, 1116) ; ಆರಗಣ 
ಉತ್ಯಳ್ಳೆ ನಲುವ ಗಾಜನೂರ ಸೀಮೆದಳಗೆ (ಎಳ. ೪೫, ಶಿದರೊ. ೨-೪೪ 
34). (1) 

ಆರೆಗಿ (ನಾ). ಒಂದು ಊರು: ದೇದರಿಗಾರೆಗಿಯಲು ಧಾರಾಭೂರ್ವಳೆಂ 
ಮೂಡಿ... ಕೊಟ್ಟರು (ಸೌಇಇ. ೩4-1!, ೧೪-೮೩ | 1199). (7). 

ಆರಗ್ಬಥ (ನಾ). ಕಳ್ಳೆಗಿಡ: “ಆರಗ್ನರೂ ಸ್ವರ್ಣ ಪುಶ್ಪ ಕೃತ ಬೂಲಮೆ 
ನಲಾ ಉಲಕದಿರೆನಲ್‌ ಕಕ್ಕೆಗಿ (ಮಗರಾ, ೩೫-೧3). (ಸಂ. 

ಆರಜ (ನಾ). ಸಂಕೋಚ; ದಾಕ್ಷಿಣ್ಯ (?) : ಅಜಗಳಸ್ತನಡಂತೆಕೆದ 
ನಿನ್ನ ಪೌರುಸಂ ರ೩ಬಾರೊಡಾಂ ಸೈರಿಸುವೆನಬದಿರೋಡಾರಣದಿಂದೆ. 
ಪುಹಿಜೇಕ್ವನಾಲಗೆಯವರಿನೆಂ (ಹೈಮಿಳಾ. ೨೦-೫೩) , ದ್ವಿಜಕಿಲಳ... 
ಶತೃಜಿಸಬೇಡೊಂದುಮಂ ಪೇಕ್ಕೊಡಾನೀದೆನಾರಜಮಿಬ್ಬಡೆಟ್ಟಮುಂ ದಾಟಿನು 
(ಶೈ ಮಿಭಾ. ೨೬-೩೨): ಪರೋಲಳೈತಿಗಟ್ಟದ ಮನುಜನ ಬಾಳ್ಟೇಬುರಿದ 
ಬೂದಿಯಂತಪ್ಪೆರಾರೂಮಿಬದೀಕ್ರಿಪುದು (ಜೈಮಿಳಾ. ೨೬-೫೪). 

(5.1 ಕಲು. ಅರಣ ಆ ಕಲಧ್ವನಿ; ಮನೋಹರವಾದುರು ; 
ಇಂಬಾರುದೆ; ಸೊಗಸಾಮದು ; ಮರ್ನಿಲಾಸ) 

ಆರಬಗಾವುಂಡ (ನಾ). ಒಬ್ಬಾತನ ಹೆಸರು: ನಾಗಾರ್ಜುನಂ 
ನಾರ್ಗ್ಗವ್ರಣ್ಣುಗೆಯ್ಕೆ ಆರೆಜಗಾಧಲ್ಮನೂರ್ಗದ್ದಣ್ಮುಗೆಯ್ಕೆ (ಎಳ. ೪೧, 
ಶಿಕಾರಿ. 6೧-೧೧; 1೫). (ಆರೆಟ? * ಗಿಭ್ರಂಡ (ಆ ಣಾಮುಂಡ)) 

ಆರಟಿ, ಆರಟ (ನಾ). ಸೂರೆ; ಕೊಳ್ಳಿ; ದರೋಡೆ. "ಅರಟಿಗೊಳ್‌ ' 
ಪರಾ. ಅರಟಿ: "ಆರಟಗೊಳ್‌' ಪರಾ. 

[7-1 ತೆಲು. ಅಟಿ, ಅರಾಟ ಇ ಸಂತಾಶ, ಬಾಧೆ) 


ಆರಟಿಗೊಳ್‌ 


ಆರಟಗೊಳ್‌, ಆಕಟಿಗೊಳ್‌ (ಕ್ರಿ). ದರೋಡೆಮಾಡು; ಕೊಳ್ಳಿ 
ಹೊಡೆ; ಸೂಕಿಮಾಡು: *ಪ್ರತಿಕೋಧಕನಾರಟಗೊಳ್ತ ತಕ್ಕಿನದನ 
ಗೆ” (ಶಸ್ತುಕೊ. ೬೫-03). ಆರಟಗೊಳ್‌ : ಚೇರ ಕೇರಳರನಾರಟ| | 
ಗೊೊಂಡುಣ? ತುಳ್ತಿರಾಯರೆಂ (ಬೊಂಕಕಾ. ೧೯೩೪; ಬಂಕಾಪು. ೧೧೯; 1). | | 

(ಅ೮ಟ * ಕೊಳ್‌) sl 

ಆರಟ "ಆರಟ' ನೋ. | 

ಆರಟಗೊಳ್‌ "ಆರಟಿಗೊಳ್‌' ನೋ. | 

ಆರಟ್ಟ (ನಾ). ೧. ಕುದುರೆಗಳ ತಳಿಗೆ ಪ್ರಸಿದ್ಧವಾದ ಒಂದು ದೇಶ: | | 
ಬಿನೆಳಾಂಭೋಜಕೆ ಬಾಹ್ಮೀಳ ಸೈಂಧವಾರಟ್ಟಿ ತೈತಿಲಂನಾನೇಯಂ ಜಿಸರೆ 
ಶ್ರೇತ್ರದ ಯಳಾ ಪೆಸರಿ ಶೆಸರ್‌ (ಅಕ್ತತಾ. ೬-೩೬). ೨. ಆರಟ್ಟದೇಕದ |19 
ಕುದುಕಿ: ಛಾಣಸಮೃದ್ಧಿಯಿಂದೆಕೆದ ಘೋಟಕಗಳನ್ನೇರಿ ನಿಜಕರಳಲಿತ 
ಕಠೆಗಳಿಂ ತಾಡಿಸಲ್‌ .. . ನೆಲಕೆ ತಾರಳೆಗಳುರುಳುವಂತಾರಟ್ಟಿ ನದೆನದಿಂ 
ಣಾರುತಿಹ ಬೆಕ್ನೊರೆಯ ತೋರದನಿ... ರಾಜಸಿದುದು (ಕಾಣಾ. 
೧-೩-9). P ಇದು ಪಂಜಾಬಿನ ಕಶಾನ್ಯಕ್ಕಿದೆ. (ಸಂ.) 

ಆರಡಿ, "ಆಟಡಿ,' ನೋ. 

ಆರಡಿ "ಆಜಡ್ಗಿ' ನೋ. 

ಆರಡಿಗೊಳ್‌ "ಆಅಡಿಗೊಳ್‌' ನೋ. 

ಅರಣ (ನಾ). ೧. ವೇದಗಳಲ್ಲಿ ಒಂದು ಭಾಗ: ಬ್ರಹ್ಮ ರುದ್ರಾರಿಗಳಿಗೆ 
ಆನನ ಮರೆಣಂಗಳುಂಟಿಂದು ಯಜುರ್ವೇದದ ಅರಣದ ಮೂರನೆಯ 
ಪ್ರಲ್ನದಲ್ಲಿ. . . ಪೇಳಿಯಿದ್ದಿತು (ಸಾತ್ವಿ. ೪೦); ವಿತ ದ್ರೈಜ್ಮಣಗಳಾ 
6ಣಗಳಂ ಪಠಿಸುಶಿಹ ಯೂಶುಧಾನರೆ ಕಾಣುತ (ವೆರಾ. ೫-೬-೨೪). 
ತಿ. [ಶೈನ] ಒಂದು ಸ್ವರ್ಗದ ಅಥವಾ ಕಲ್ಪದ ಹೆಸರು: ಆನತ 
ಪ್ರಾಣತ ಅರಣಾಡ್ಕುತ ಕಲ್ಪನಿದಾಸಿಗಳ್ಳೆ ಪೊಜಗಾಗಿ ಉಳಿದೆ ಮೂಜು 
ನುಳ್ಳುಂ (ತಶ್ತದ್ರ. ೧೬). [ಸಂ.] 

ಅರಚಅಡ್ಡೆ (ನಾ). ಆರುಹಣ ಮತ್ತು ಅರ್ಧ; ಆರುವರೆ ಹಣ: 
ಹದಿನಾಲ್ಕು ನರಜಾಂನು ಆರಣಆಡ್ಮದ ಭೂಮಿಗೆ ಹುಜರಾದ ಊಳಿಗದ 
(ಎಕ. ೪11, ಶಿಕಾರಿ. ೨೧೦-೨೯೪, 1753). (ಅರಣ್ಯ (ಆ ಅಜುವಣ) * ಅಡ್ಡ) 

ಆರಣನಿಮಾನ (ನಾ). [ಜೈನ್‌ ಆರಣವೆಂಬ ಕಲ್ಪದ ಇಂದ್ರನ 
ನಿವಾಸಸ್ಥಾನವಾದ ವಿಮಾನ: ಆರಣನಿಮಾನವೊಳು ಪ್ರಾಣಶೇಂದ್ರ, 
ನಾಗಿ ಪ್ರಟ್ಟಿ (ಚಾವುಂಉ. ೧೯೯). [ಆರಣ + ವಿಮಾನ] 

ಆರಣೆಯೂರು (ನಾ). ಒಂದು ಊರಿನ ಹೆಸರು: ಶ್ರೀ ಮಾಂಬಲಖ್ಯುಂ 
ಅರಣಿಯೂರ ಕೇಣಿಗೆಳ ಬಿತ್ತುವಟ್ಟಿಮಂ ಬಿಟ್ಟರ್‌ (ಎಳೆ. 111, ಹಾಗಮಂ. 
ಕ-೨೨ ; 928). (ಆರಣೈಿ * ಊರು (೮ ಊರ್ಸ್‌)) 

ಆರಣೇಂದ್ರ (ನಾ). [ಜೈನ] ಆರಣವೆಂಬ ಸ್ವರ್ಗದ ಇಂದ್ರ: ಅಷ್ಟಮ 
ನೃಥ್ವೀಗತಾದಧಿಷ್ಣಾನರುಂ ರುಳ್ಲಲೇಶ್ಕಾಪರಿಣಾಮನುಮನ್ಪಾರಣೇಂದ್ರ 
ನಾಗಿ ಪಟ್ಟಿ ಸುಖನಿರ್ಹಿನಂ (ಡಾವುಂಉ. ೧೫೨). [ಆರಣಿ * ಇಂದ್ರ) 

ಆರಣ್ಯ (ಗು). ೧. ಅರಣ್ಯಕ್ಕೆ ಸಂಬಂಧಿಸಿದ; ಕಾಡಿನ. (ನಾ). 
೨. ಅರಣ್ಯ; ಕಾಡು: ಡಂನಾರಣ್ಯದ ಪಕ್ಷಿಗೊಂದು ತರು ಗೊಡ್ಡ್ಮಾಗರ್‌ | 
(ಸಮೀರ. ೨೬); ಉಾಮಡಂದ್ರನಾರೃಮಧ್ಮರೊಳು ಡಂದ್ರನದನೆ | 
ಗೂಡಿ ನದೆದುದಿಟ್ಟವೆ (ಕುರಾನಾಂ, ೩೬-೫೬); ಗಾರುಡದೊಳಹಿತತ್ವ | 
ಟಾರಣ್ಕದೊಳ್‌ ದಾನವಾರಣಂ (ಜೈಮಿಭಾ. ೨-೪). (ಸೇ.]) 

ಆರಣ್ಯಕ (ಗು). ೧. - ಆರಣ್ಯು ೧: ಆರಣ್ಯಕದ ಪುಷ್ಪಗಳ ಮೂಸುವ | 
ಇರು (ಮಂಕುಕ. ೫೬೬), (ನಾ). ೨. ಕಾಡಿನಲ್ಲಿ ವಾಸಮಾಡು | 
ವವನು; ಅರಣ್ಯವಾಸಿ : ಈಗ ದೇಶದಲ್ಲಿ ಆರಣ್ಕಕರು ne, sou] 


ಖ 


(೩ಟಂಥ- 8, ೨೦೧). ೩. ಬ್ರಾಹ್ಮಣಕ್ಕೆ ಸಂಬಂಧಿಸಿದ ವೇದದ 


| 
43 
ಓಂದು ಭಾಗ. *ಬೃಹದಾರಣ್ಯಕ ಪರಾ. (ನಂ. 


nv 


ಅರತಿಯೆತ್ತು 


ಆರತ (ನಾ). ಸಂಕಟ; ವ್ಯಾಕುಲ: ಆರತನಡೆಗಿತ್ತೆನ್ನು ಆಸು? 
ಸಮನಿಸಿತ್ತೆನ್ನ್ನು (ಬನಕೆ. ೨೩0); ಅರನ ಕುಂದದು ದೃಸನ ದೂರು 
ಆರೆಕನಡಗದು ನೆದಹಾರೆವುಡುಗದು (ಬನದ. ೨೫೯). [ವ ಸಂ. ಇತಃ) 

ಆರತೆ, (ಗು). ೧. ಸಾಧುವಾದ; ಮೃದು ಸ್ವಭಾವದ (೪). 3. ಆಸಕ್ತ 
ನಾದ; ಶ್ರದ್ಳೆಯುಳ್ಳ, ([ಸಂ.) 

ಆರತಕ್ಷತೆ (ನಾ). ವಧೂವರರನ್ನು ಹಸೆಯ ಮೇಲೆ ಕೂಂಸಿ ಅಕ್ಷತ 
ಹಾಕಿ ಆರತಿಮಾಡಿ ಆಶೀರ್ವದಿಸುವ ಸಮಾರಂಭ: ಆರಕಕ್ಷಟಿ 
ದೆಯುನಿಟ್ಟು ಬರಜೇಳು (6೩3). (ಆರತಿ * ಅಕ್ಷತೆ) 

ಆರೆತ್ಮಿ, ಆಲತಿ (ನಾ). ೧.ಉತ್ಸವದ ವ್ಯಕ್ತಿಗಳಿಗೆ ಅರಿಸಿನ ಕುಂಕುಮ 
ಬೆರಸಿದ ನೀರಿನಿಂದ ಕೂಡಿದ ತಟ್ಟಿಯಿಂದ ಎತ್ತುವ ನೀರಾಜನೆ, 
ನೀಲಾಂಜನ. ೫ ಕೆಲವು ವೇಳೆ ತಟ್ಟಿಯ ನಡುವೆ ನೀಲಾಂಜನ 
ದೀಪಗಳನ್ನು ಇಡುವುದುಂಟು: ಧುವನದೀಸಿಕೆಗಾರತಿಯಕ್ತೊ 
ಕೆಲಕೆಲರ್‌' ಕವಿನುತೆಗೆ ಬದ್ದನಣಮಂ ಮೊಬಗಿ ಕೆಲಳೆಲರ್‌ (ವರ್ಧನ. 
೧೩೨೫೨ ೮); ನೋಟದೇ ಬೆಳಗಿದಾರತಿ ಕೆಂಕರಂಗೆ (೪306. ೨೪೨): ಇನೆ 
ಟಾಂಗು ಬಲಯೆಂದು ನೆಗೆದ ರಭಸಂಗಳೊಳು ಬುಘಮಥಠದ ಧೂಪರೀಕ 
ಗೆಳಾರತಿಗಳೆಪಿಳು (ದೀಳ್ತಾಬೋ. ೧೦೭-೭); ಅಯ್‌ ವು. ಕಣ್ಣೇಣೆಯನರ 
ಕಲ್ಲಿ ಆರು 6)ತಿಯನೊಲ್ಲೆಯಯ್ಯ ನೀನು (ಮಜಾವೇ. ೧೬-೪); ಸು4ರ 
ದಾರತಿಯಮರಿಯರೆ ಹೊಂದಳಿಗೆಗಳ ದೀವಿಗೆಯ ಮುಳ್ತಾಫಳದ ಕ 
ಜತೆಯ ಮಳೆ ಸಿರಿಮುಡಿಯ ಸರಿಸದಲಿ (ತೊರಕಾ. ೬-೬; ೪6) 
ಗೊಂದು ಹೆಣ್ಣು ಕೀರತಿಗೊಂದು ಗಂಡು (ಗಾಡ). ೨. ದೇವಗ 
ಮೂರ್ತಿಗೆ ಕರ್ಪೂರ, ದೀಪವನ್ನು ಹತ್ತಿಸಿ ಮಾಡುನ ನೀರಾಜನ: 
ದೇವರಿಗೆ ಅರತಿಯಾಯಿತೆ? (690). "ದೀಪಾರಕಿ', "ಮಂಗಳಾರಕಿ' 
ಪರಾ. ೩. ಆರತಿಯನ್ನು ಮಾಡುವ ಉಪಕರಣ : ಶ್ರೀ ನೀರಕೃತ್ಕ 
ಕಾಯ ಮಹಾರಾಯರೂ ಶ್ರೀ ಕಾಳಹಸ್ರೀಶ್ವರದೇವರಗೆ ಸಮರಸ... 
ದಧ್ಯಮಣಣಿಕ್ಕವಿಕ್ಕಿದ ಸಂಶರ್ಧಾರೆಯ ಟಿಂನದ ಬಟ್ಟಿಲು. , . ಚಿಂಸರ 
ಪುರುಷಾಮೃಗದೆ ಅರಶಿ ೧ ಗಿರಿಯಾರಶಿ ೫ ೫ ೫... ಜಿಳ್ಳಿಯ ೪ರ) 
೨೫ (ಸೌ ಇ ಇ. 13-11, ೪6೮೩-೫;; 1513) ; ಹೊಳೆವಾರೆತ ತಮ್ಮ ಪತ್ತ 
ದೊಳೆಸೆಯಲು ಕುಲಸತಿಯರು ಬಂದರಾಗ (ಭರವ. ೩-೩೬). ೪, ಆರತಿ 
ಯನ್ನು ಎತ್ತುವಾಗ ಹೇಳುವ ಹಾಡು: ಮಾಧವ ಅಡಳರ ಕೃತ ಆರ 
ಯನ್ನು ಬರೆದ ಒಂದು ಪ್ರತಿ (ಜಾಲೀ. ೪); ಮಗು ಒಂದು 65 
ಹೆೇಳನ್ಮು (ರೂಂ). ಆಲತಿ: ತೊಳಗುವಾಲತಿಯ ಪಲವುಂ ದೀಪಿಕ 
ಗುಡಿಗಳ್‌ (ಟಿಕವಂ. ೧3೩-೩). [ಆ ಸಂ. ಆರಾತ್ರಿಳೆ) 

ಆರತಿ (ನಾ). ವಿರಾಮ; ಮುಗಿಯುವಿಕೆ : “ಆರತಿ .. . ಉಪರನು 
೪ ಮುಗಿನಿಳೆ” (ಒದ್ಮಾಂತಿ. ೩೧೩). [ಸಂ.) 

ಆರನಾಲ, ಆರನಾಳ (ನಾ). ಗಂಜಿ; ಅಂಬಲಿ. ಅರನಾಳ: 
*ಧಾವ್ಯಾಮ್ಹಂ, ಆರನಾಳಂ, ನೆಂಧಾನಂ, ಕಾಂಚಳೆಂ ಪೌದೀರಂ - ಈ 
ಆಂಬಿಟಂ ? (ಹಲಾಯು. ೫೩-೧೩೩) ; ಆರನಾಳ ಸಂಮಿಶ್ರಮಪ್ಪ ಕೋರ್ರ 
ಜಾಹಾರೆದುಂ...ಳುಡೆ (ಚಾವೂಧಿ. ೪೦೬-೨೬). (ಸಂ.) . 

ಆರತಿಚೆಳಗು (ಕ್ರಿ). ಆರತಿಯನ್ನು ಮಾಡು; ನಿವಾಳಿಸು: ಕ 
ಇೌತುಳವೆನಲು ಅರತಿಗಳಂ ಬೆಳಗಿ (ಸಿದ್ಧರಾ.9-0). [ಆರತಿ * ಬೆಳಗು] 

ಆರತಿಯೆತ್ತು (ಕ್ರಿ). ೧. ಅರತಿ ಬೆಳಗು: ಅನನಸ್ಮೇರಮರೀ ಚಿಳೋಕ 
ಮರೀಟಿಲಲಾಟ ಮನೀಟಿದಂಕವಿನ್ತಾರ ಮರೀಟಿಗಳ್‌ ತೊಳಗುವಾರ) 
ಗಾರತಿಗೆತ್ತು ಸುತ್ತಿನಿಂದಾರೆತಿಯೆತ್ತಿದರ್‌ ಗಿರಿಜೆಗಂ ಜನಕಂಗನುನಂ 
ಇಾಂತೆಯರ್‌ (೧6. ೬-೧೧೬), ೨, (ಆಲಂ). ಅವಮಾನ ಮಾಡು: 
ಅದನ ಅಹಂಭಾವಕ್ಕೆ ಅರತಿಯೆತ್ತಿದಂತಿತಿಯಿತು (ಭನ. ೪೨). 

[ಆರತಿ » ಎತ್ತು] 


ಆರನಾಲಳ 


ಆರನಾಲಕ, ಆರನಾಳಕ (ನಾ). » ಆರನಾಲ : “ಗಂಜ * (ಗಾಣಾಮ, ! | 
೨೬). ಆರನಾಳಕ (ಅಡುಂ). (ಸಂ. 
ಅರಣಾಳ "ಆರನಾಲ' ನೋ. | 
ಆರನಾಳಕೆ "ಅಕನಾಲಕ' ನೋ. 
ಆರನಾಳಾಂಬು (ನಾ). ೧. ಅಕ್ಕಿ ತೊಳೆದ ನೀರು; ಅಫ್ಕಿಗಚ್ಚು.. 3 
೨. ಗಂಜಿ; ಅಂಬಲಿ: ಹೀಯೂಪಮನುಂಡವಂ ಬಗೆನಸೇ ಪೇಳಾರನಾ | 
ಇಂಬುದಂ (ಷರಿ. ೩-೩೦). [ಆರನಾಳ (ಇ ಆರೆನಾಲ) * ಅಂಬು), 
ಆರಪಾರ, ಅರುವಾರು (ಅ), (ಉಕ). ತುದಿಯಿಂದ ತುದಿಯವರೆಗೆ] | 
ತಡೆಯಿಬ್ಲದೆ, --ಅನಿರ್ಬಂಧಿತವಾದ, ನೇರವಾಗಿ, ಸ್ಪಷ್ಟ! 
ವಾಗಿ: ಇದೊಂದು ಉಟನ ಕೊಳಬೆಯು ಅರದಾರೆ ಇರುತ್ತ ಕ 
(ಮುೂಟಯಿ. ೫-೩೬) ; ಸೂರ್ಯಕಿರಣಗಳು ಎಲೆಯ ಸಣ್ಣ ದೊಡ್ಡ ಶಿರ! 
ಗಳೊಳಗಿಂದಲೂ ತೃಚಿಯೊಳಗಿಂದಲೂ ಸಮವಾಗಿ ಆರಲಾರ ಹೋಗುದ್ರ | 
ದಿಟ್ಟ (ಮುಂಬ. ೫-೧೪೪) ಎಂದಿಸೂಕೆ ಅದು ಇಂದಿಗೂನು ಸಿದ್ಧಾಂತ ! | 
ದಾರಡಾರೆ (ಮುಕ್ತಕ. ೧೯೨೨); ಈ ಗಾಡಿಗೆ ಎಲ್ಲಾ ಡಬ್ಬಿಗೂ ಆರ 
ಪಾರ ಹಾದಿ ಇರಕಡ (ರೈ). ೧). ಆರುಪಾರು : ನೋಡ ನೋಡುತಿರೆ! 
ಅಡರೆ ಜಲದರೊಲು ಕೆಳ್ಳೆಡಾರುವಾರು (ಹೃರಸ. ೩-೨) ; ಪ್ರಾಜ್ಞಗಿದೆ ಈ 
ವಿಶ್ವ ಒಂದು ಮೂರು. ತಿಳಿದ ತೇಜದ ಮುಂಡೆ ನಾನು, ದಾಸೂ, ನೀನು; 
ತುದಿಯಿಂದೆ ತುದಿದರೆಗೆ ಅರುಪಾರು (ಅರಳು. ೧೪೨-೨೨). | 
(+ ಹಂ, ಮರಾ. ಆರ್‌ವಾಲ್‌ ಇ ಈ ಕೊನೆಯಿಂದ 
೪ ಕೊನೆಯದರೆಗೆ) (೫ 
ಆರಟ್ಟ (ಗು). ನೊದಲುಮಾಡಿದ ; ಆರಂಭಿಸಿದ: ಆರಕ್ಕೆ ಧಿಕ | 
ಪಸಾಧಾರಣಗುಣಮಧಿಕಮೆಂಟುದಳ್ಳುಂ (ಕಾಮ್ಮಾರ. ೭೬3). (ಪಂ.) 
ಆರಥಟ (ನಾ). [ಕಾವ್ಯಮೂ) ನಾಲ್ಕು ಬಗೆಯ ವೃತ್ತಿಗಳಲ್ಲಿ ಒಂದು; 
ಬಿಗಿಯಾದ, ಓಜಪೊರ್ಣವಾದ ಮಾಕುಗಳಿಂದ ಕೌದ್ರ, ಭೀಭ: 
ಕಸಗಳನ್ನು ಪ್ರತಿಪಾದಿಸುವ ಅಥವಾ ಅಭಿನಯಿಸಿ ಪ್ರಕಟಿಸುವ; 
ಕ್ರಮ: ಭಾರತಿ ಸಾಕಂ ಕೈಶಿಕೆಯುರಛಟಯುದೆಂಟ ನೃತ್ತಿಯೊಳ್‌ | 
ಸಮಂ ಸಂಚಾರಿಸುವ ಭಾವಮಂ ವಿಸ್ತಾಂಸುವ ಬೆಡಂಗು ಬೇಟಿ ನೀ 
ಉಂಜನೆಯಾ (ಅದಿರು. ೯-೨೬) ; ಅರಧಟೇಯು ಮೊಯೆ, ಇಂದ್ರಜಾಲ, | 
ಜಗಳ, ಕೋಪ, ಳೆಳನಳ ಇದುಗಳಿಂದ ಕೂಡಿ ಉದ್ಕತಬಾಗಿರುವುದು । 
(ಕೈಪಿಡಿ. ೨೧೧), (ಗೂ. ಅರಭಟೀ) [ 
ಅರಧಟೀವೃತ್ತಿ (ನಾ). » ಆರಭಟಿ: ಕ್ರೂರಸ್ತ್ರವಾತ ಟಿತ್ರಮಹಾರಣ | 
ಮಹೇಂದ್ರಜಾಲ ಗಸ್ರಾದಿ ರಸಂ ಡಾರುತರ ಖ್ಯರಿಬಂಧತೂಳಾರಥಟೀ | 
ದೃತ್ತಿಯಿಂದಛಿದೃಂಜಿಸುಗುಂ (ಳಾ ವ್ಯಾಡ. $೪೧), ಕೇವಳಂ ತಾಳ, 
೪ಯಾಕ್ರಯ ಮು ನುಪ್ಪ ತಾಂಡವದುನಾಡರೆಂದಾರಭಟೀವೃಶ್ರಿಯಂ। | 
ಕೈಕೊಂಡು (ಹಾಡ್ರದೆ. ೧೨-೧೬೪ ಇ). (ಜಂ. ಬ 
ಆರಭಟಿ "ಅರ್ಧಟಿ' ನೋ. 
ಅರಧಾರ, ಆರಾಭಾರ (ನಾ). ೧. ಆಡಳಿತ; ಮೇಲ್ವಿಚಾರಣೆ: ಪಡೆದೆ! | 
ದಸ್ತುವನು ಮನೆಯಾರಭಾರವನು ನಂಡನರ ಕೈಜರದೂಡಿ ಕಡೆಯಲ್ಲಿ : | 
ಭೋಗೋದಲೋಗದುಂ ಕೊಳೆವುಲ್ಲ ಬಿಡುದುತೆ ಏಸುಟು (ತಮ್ಮ ತ I 
೫-೧೨); ಸಂಸ್ಕಾ ಸವ ಅರೆಭಾರಮಂ ನಡಸುಕ್ತಮಿರಲಾ ಕಾಲದೋಳ್‌ ' 10] 
ಕೆಕೆ. ೪-9೧). 3. “ಮನೆತನದ ಎಬ ಖರ್ಚು * (wa¥at.೧೬):) 
ಅಕೀ ಆರೆಭಾರ ಎಲ್ಲಿಂದ ಓಡೀಲಿನ್ನ (ಛರ್ವನ. ೧೧೬). ಆರಾಭಾರ:: | 
೧. ನಿಖಳಕಾಲಕೆ ನಿರ್ಮಃಖಿಯೆನಿಸಿಕೊಂಬ ಧಳುಕರ ಆರಾ ಧಾ! 
ಧೊಹಿಸುವ ಹರಿ ಚೆನ್ನಾಗಿ (ವಿಸ್ನೀಷು. ೪೩-೧). ತಿ. ಮುದುಕಿ ಆದರೂ | 
ಅಳಿಯ ಅರಾಭಾರಾ ಹಿಡಿಯೋ ಧೈರ್ಯ ನನಗಿಲ್ಲ (ಪೂಷಾಥ. ೫). 148 
(ದ ಮಾ. ೪ರ್‌ಭಾಂ್‌) 


29 


(ಎಂ 


ಆರಯ್‌ 


ಅರಭಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ಬಳಿಕೆ ಮತ್ತ 
ಕಾಗಂಗಳೊಳಗೆ ರಾಮಕ್ರಿಯೆ... ಅರಳಿ. . ಮಧ್ಯ್ಯರೂನತಿಯೆಂಬ 
ಮೂದಸ್ತಾಜು ಉಾಗಂಗಳ್‌ (ವಿರೇ4. 3೩೪). (ಜು, 1. 1 ಶಮಿ. ಅರಳಿ) 

ಆರಮೆ "ಆರವೆ' ನೋ. 

ಆರಯ್‌, ಆರಯಿ, ಆರಯು, ಆರಯ್ಯು, ಆರೈ(ಕ್ರಿ).೧. ಹುಡುಕು; 
ಪಕ್ರೆಹಚ್ಚು : *ಆರಯ್‌ - ಅನ್ವೇಸಣೇ * (ಕರುಧಾ) ಕಸವರಮೆಬ್ಟದುಂ 
ಕಳ್ಳೊಡಮೂರಯ್ಕ್ಯಡೆ ಕೆಮ್ಮಗಿರ್ಶೆ.. . ಬೇಗಂ ಕಳ್ಳನನಾರೆಯ್ದು 
ಬಾರನುಂ ಕೊಂಡು ಬಾ (ರಸ್ನಾಉ. ೧೩-೧೪): ಗಾಂಧಾರಿಯುಂ ಧೃತ 
ರಾಷ್ಟ್ರರುಂ ತಮ್ಮ ದುಗನನಾರೆಯ್ಯಲುಂ ಮನಶ್ಷತಮನಾಚ್‌ ಸಲುಮೆಂದಅ 
ಹುಕ್ತುಂ ಬಂದು (ಗವಾಯು. ೩-೬೬ ನ). ತಿ. ಯೋಟಿಸು; ಚಿಂತಿಸು: 
ಶುಡುಗೆಗಳೊಳ್‌ ಸಂಗೆಯುದುಂ ಕಡುವಿಕ್ಕತ್ತೆನಿಸಿ ನಡೆದುಮೋರಡಿಯ. 
ನಣಂ ನಡೆಯಲುನೂಜದೆ ಕೆಮ್ಮನೆ ಬಿಡದಾರಯ್ದಣಕುನಾಗೆ ಬಳೆದುದು 
ಧಂ (ಶೂಾಪಳಾ, ೧-೧೪೪), ೩. ವಿಮರ್ಶಿಸು; ಪರೀಕ್ಷಿಸು; ವಿಚಾ 
ಶಿಸು: ಪಡನಣ್‌ದುನುಡಿಯಲುಂ ನುಡಿದುದನಹ್‌ದಾರೆಯಲುನೂರ್ಬ್ಛರಾ 
ನಾಡದರ್ಗಳ್‌ (ಳವಿಕಾ. ೧-೩೪) ; ಅರಯೆ ಛರ್ನುರೊಂದೆ ಶರಣಿನ್ಸೆ 
(ವಂ್ಡ ಲಾ, ೧೪೩-೨೫) ; ಅತನ ಟಶ್ತವೃಶ್ತಿಯಂ ಪ್ರೀಯನೇನನೆಂಬ ಕೊಳ 
ಶಿಂದಮೂರಯ್ಯಲ್ಟೇಜ್ನು(ಉದೂಈ, ೪9-೧೪). ೪, ರಕ್ಷಿಸು;ಕಾವಾಡು; 
ಸಲಹು: ಕಾಡಟಸದನ ಹುಲಿ ಕೊಂಡೊಯ್ದರೆ ಆರಯ್ಮಲಾಗಣೆ ಕೂಡಲ 
ಸಂಗಮದೇವಾ (ಬಸಪ. ೪೫); ಎನ್ನೆನಿಂದುವರಮತಿರೋ ಹದಿಂದಾರಯ್ದು 
ಮನ್ನಿಸಿ (ಪರ್ಮ್ರ. ೧೬-೧೯). ಆರಯಿ : ೩, ಈರೆಡೆಯೊಳಿಂತಾರಯಿದು. 
ಅಗೆ ಅಗೆ ಎನುಕ್ತೆ (ಬಸದೆ. ೨೩-೬೪) ; ಡಾರುವಿದ್ಯಾದಳಿಗಳಾ ಜೀವಂ 
ಧರನ ತೆೊಸ ಆರೆಯಿದು ಬಂದಜುಹು ತಿರೆ (ಜೀರೂಡ, ೧೩-೨) ; ಬಾರು 
ದತ್ತಗೆ ಜೆಣ್ಣ ಸೌಖ್ಯದ ಸಾರನಲಧ್ರದಮೂಡಬೇಕೆಂದಾರಯಿದು ದೇವಿ 
ಲೆಯು ಭ್ರತ್ರನ ಕೆಳೆಯರಿಗೆ ಹೇಳೆ (ಸಾಳ್ವಳಾ, ೭-೨೩). ೪. ನಂದಸೆ 
ನವರ ಪಠುಗಳಾಸಾರಯಿದು ಳಾಯ್ತಬ್ರನನುದಿನಧು (ಬಸೂ. 3೪-೨). 
ಆರೆಯು : ೧. ನನರಕ್ತಿಗಳನ್ನು ಅರಯುವುದರಲ್ಲಿ ವಿಳಿಯೋಗಿಸಕೊಡ 
ಗಿಡ (ಉಲಯೂ, ೪೧). ಆ! 20.4). ಆಕ್ಕಿ :೧. ತಂಜಿ ಧೃತಿ 
ಗೆಡದೇಡ ನಡೆ ನಿಜನಂದನನಗಾಲೈದೆಪೆನುಕ್ಳತಂದು ಕೋಟಿಯ ಕಳೆದು 
ಬಂದರು ರಾಜಬೀದಿಯಲಿ (ಕುಪ್ಮಾಲ್ರೋ. ೪-೧೦): ಹಿಕನನಾಕ್ಕಿ ಹೋಗು 
ಬೇಗೆಂದೆ (ತೊರಸಾ. ೨-೪-೧೦). ೨. ಮುಂದೆ ನರನುಡ್ಕೋಗಳಾರ್ಕಲೆವು 
ಟಿಕಿತ್ತೆಯನು (ಕುಡ್ಮಾಲ್ರೋ. ೧೬-೨೪); ಶ್ರೀರೆಂಗಪಟ್ಟಣವನು ಕೊಳೆ 
ಕರ್ಣಟ ಸೇರುವುದತಿ ಬೇಗನೆಂದು ಆರೈದಿದನ ಕಳುಪೆಯನಹೀರ್ತಿಯ 
ಸೇಯಿದನು ಪಾನನೆಮುಗೆ (ಕಾತವಿ. ೧-೪). ೩. ಕಳ್ಳಿ ಪದಕದ ಮುಚಿ 
ಗಳನಿಕ್ಳುವರರ್‌ ಪಲರೊ... ಆರ್ಕೆ ದು ನೋಟಸ್ಫೂಡದೋಕಳದೊಳ್‌ 
(ಧರ್ಯೂಮ್ಮು. ೧-೨೦೦) | ಕ್ರೀರೆಣೊಳು ಫೈತದಡಗಿ,.. ಅರ್ಕಿದು ನೋಡೆ 
ಬೀಣದೊಳು ವೃಶ್ತೆ ನಾರಿರ್ದು ; ಶಿರೀ ೪). ೪. ಹೆಣಡೆಣಂ ಶಾಗೆ ಸೂಲಬೆ 
ನೊಡೆಗೊಡಿತ್ತು ಸೂಲಳೊಬ್ಬಡೆ ಅರೈಧುತ್ತದೆ (ಸಗಬೊ. ೩೪). 

ಅರೈದುಳೆಎಳ್‌ - ೧. ಮೇಲ್ವಿಚಾರಣೆ ಮಾಡು: ಗೋಪಾಲ 
ದಂಣ್ನಾಯಕರು ತಾರೆ ಆಕ್ಕಿಯುಕೊಂಡು ೪ ವ್ರಿಶ್ತಿಯ ಉಕ್ಪಶ್ಪಿಯಿಂದರೆ 
ಆ ಧರ್ಮದ ಏಲಲೀಯಡಿ ತಾನೆ ನಡಸುನರು (ಎಳ. ಸರ, ಬಳ್ಳಾ 
೨-೨೧ 1೫6). ೨. ಸವರಿಕೊಳ್ಳು : ಬರತ ಕುಟಿಗಳನ್ನು ಆರತ ಹಂಗ 
ಗಳಿಂದ ಆರೆಯ್ದುಳೊಂಡು (ದುೂತ್ರಕ. ೬೫). ತಿ. ವಿಚಾರ ಮಾಡಿಕೊ : 
ದೊರೆ ಅದನು ನೋಡಿ, ತನ್ನೈದುರಿನಲಿ ಹಾಡುವಂದಿವನು ಏಕಳೆ ಇಂತು 
ಹಾಡನು, ಎಂದು ಆರೆಯ್ನುಳೊಂಡನು (ನಡಲಾ. ಹ-೬). 
(ಜೇ 1 ತಮಿ. ಮಲ. ಅರಾಯ್‌ ; ತುಳು. ಅರಿತು; 
ತೆಲು, ಆರೆಯು, ರಾಡು] 


ಆರಯಿ ಟು ಆರಾಜಿಸು 
ಆರಯಿ "ಅರಯ್‌ ' ನೋ. | ೪. ಎಚ್ಚರಿಕೆ, ಪರಾಕು, ಅವಧಾರು ಎಂಬ ಅರ್ಥದಲ್ಲಿ ಬಳೆ 
ಆರಯಿಕೆ "ಆರಯ್ಕೆ? ನೋ. | ಯಾಗುವ ಶಬ್ದ : ಅದೆ ರತ್ನದೊಡ್ಡುಗಲ್ಲಾಕ್ಕಿಕೆ ದೀನ ಮುಂರಕೆಟ 
ಆರಯಿಸು, ಆರಯ್ಸು, ಆಕೈಸ್ಸು (ಕ್ರಿ). ೧. ವಿಚಾರ ಮಾಡಿಸು; ಪಾಸ ಸಾದಜತನಾ ಇದೆ 'ಪುದ್ಪ ದಲ್ಲಿ ಎಚ್ಚರಿಕೆಯೆಂದನುಆರು ತರತ6 
ವಿಮರ್ಶಿಸುವಂತೆ ಮಾಡು; ಪರೀಕ್ಷೆಮಾಡಿಸು: metes| | ಕುಸುರುತೆಯ್ದಿದೆರು (ಭಂಡ. ೬೬-೧೦೩) 
ವಿಪ್ರನರರ್ಕಳಿಂ ಚರಂ0 ವಿಚಾರನರರ್ಕಳಿಂ . , . ಇನ್ನು ಅತ | [ಆರೆಯ್‌ * ಇಕ್ಕೆ. / ತಮಿ. ಆಕ್ಕಿಚಿ; 
ವಿದೆಗ್ಮರಿಂ (ಉಾವ್ಶಾವ, ೯೫). ೨. ವಿಚಾರಿಸು ; ನಿಮರ್ಶಿಸು: x19] "| ತುಳು. ಅರಿಕೆ, ಆರೈಕೆ, ಆಕೀಕ್ತಿ ; ತೆಲು. ಆರಯಿಳ) 
ಮನದೊಳಾರಯಿಸಿ ದೆಸಸಿದೊಡೆ ಬದುಳುವೆನು (ನರಂ. ೩-೧೯). | [ಆರಯ್ಯು "ಆರಯ್‌' ನೋ. 
೩. ಆದರಿಸು; ಗೌರವಿಸು : ವಾರಿಣುಶ್ತನೆ ರಣದಿ ಇರದ ವೀರರನು, ಆ ಆರಯ್ದು "ಆರಯಿಸು' ನೋ. 
ಸಡೆಬಡಿದು ಭೀಪ್ಮನನಾರಯಿಸದೆಯೆ ಮಡಿಸಿ ಬಂಧುಗಳೆಬ್ಲರನು $e’ | [ಆರವ (ನೂ). ಶಬ್ದ; ಧ್ವನಿ; ಕೂಗು: ಉದ್ರಸ್ಫಾರಧೀರಾರನ ರಚ 
(ತಿಮ್ಮಸ್ತ್ರ. ೨-೩೯). ಆರಯ್ಸು : ೧. (4). ಅಕೈಸ್ಕು: ೩. ಹಾಕೆ, ಭನಧಾನದುಂಭೋನಿಧಾನಂ (ಕಾರಮಂ. ೧೦೫೫; yi) (4) 
ಶಿಶುವಳಲು ಅರೈಜ ಪತಿ ಕರೆಯೆ ಜಾರೆಯವ ಕಂದು ನಗುವಂತೆ ಜ್ಞಾನಿ। | ಆರವಾರೆ (ನಾ). ಸ್ವಲ್ಪವಾದ ಆಯಾಸ, ಉಪದ್ರವ ಅಥವಾ 
, ಸಂಸಾರವನು ನಗುವ (ಸರ್ಶಜ್ಞ. ೩೯೬). (ಆರಯ್‌ 9 - ಇನು) ! ನೋವಿಗೆ ಬಹಳವಾಗಿ ಆರ್ಭಟಮಾಡಿ ಕೂಗಿಕೊಳ್ಳುತುರು; ; 
ಆರಯು "ಆರಯ್‌ ' ನೋ. ¥ ಆಗತ್ಯುಮಾಡುವುದು (ದಕ. 8). [ದೇ. ॥ ತಮಿ. ಮಲ. ಅಕನ) | 
ಆರಯ್ಕೆ, ಆರಯಿಕೆ, ಆಕೈಕೆ (ನಾ). ೧. ವಿಚಾರ ಮಾಡುವುರು;! | ಆರವಾರ, "ಆರುವಾರ' ನೋ. 
ವಿಮರ್ಶಿಸುವುದು; ಪರೀಕ್ಷೆ; ವಿಮರ್ಶೆ: *ಪರೀಕ್ಷಣಮೆನಲ್ಯ | ಆರವೈ, ಆರಮ್ಮೆ, ಆರಮ್ಮೆ, ಆರಾಮೆ, ಆರುವೆ (ನಾ). ತೋಟಿ; 
ದಾಠೈಳೆ ಗ (ಮಂಗಳಾ, ೧೩೦-೧೫) ; ಮೃಗದ ವತ ಅರಧ್ರಮ ನಾ, | ಉದ್ಯಾನವನ; ತೋಪು: “ಆರಾನುಃ, ಉಪವನಂ -ಈ ೨ ಅರರೆ* 
6ಯ್ಕೆಯುಮಂ ಗಾಳಿಯು [ಮನೆ]ಆಂಕೆಯುವುಂ ಬಲ್ಬನಾಗಿ' (ಜಂಪಥಾ. | (ಹಲಾಯು. ೩೫ರ): ಪೊಜವೊಟಲೊಳಾರನೆಯೊಳ್‌ ಕಾವ್ಮಕತಟು | 
೫-೪೩ ವ); ಅರೆಯ್ಕೇಯುಂ ದೆಯ್ಲೂ ಏಿನಾಳ್ವೈಲಮುಬುಬ್ಞಡೆ ಫೊಕ್ಕಿಆಸವ ; | ಸೇಡೆಗೆಟ್ಟು ಪುಳ್ಳಿಯ ಭೊ ಯನಿಟ್‌ವಿ ಪಟ್ಟರ್ದೊಡೆ (ರ್ನ | 
ಪಗೆಯುಂ ಕಾಯಲಣಿವರೆ (ಜೀವನಂ. ಊ೬-೧೧ ದ); ಛಡಾಳಿಸಿದೆ | ೬) ಕಲ್ರಾಂಭ್ರಪವಾರನೆ (ಪಂಪಭಾ. ೧-೨೪) ; ಬೇವ್ವನಾರರೆಯ | 
ಕಾಗದಿಂ ಭೋರನೆಮರ್ಡಪ್ಪಿ ಚೆಂಡುಟಿಯಿತ್ತು ಪುಳಕಮಾಂತ್ಸಾರಯ್ಯೆ ಯಿಬ್ಲ;29 ನಿಟ್ಟು ಮಾವಿನ ಪಣ್ಣನೂಸುವ ಗಾದಿಲನುದುಂ ಬ se 
ದುಲಿದು ಬೇಕೆದೆಬ್ಬಡ ಸೌಖ್ಯದಿಂ... ಒಪ್ಪಿದಳ್‌ ನಾರಿಯೊರ್ವಳ್‌ 


ಆ ಭೂಮಿಗೆ ಬಂದ ತೋಟಿ ಆರೆದೆ ಕಂಬಿ ಮನೆ ಸಹಿತವಾಗಿ(ಎಇ. ೫೫೪೧, 


(ಪದ್ಮಂ. 9-೯೪). ೨. ರಕ್ಷಣೆ; ಫೋಷಣೆ; ಕುಶ್ರೂಪೆ: ಯೆಡೆಯೊಆಕಿ ೨೦-೩೨; 1254). ಅರಮ್ಮೆ : ಇನ್ವಿದಲುದುಲ್ಮಣ್‌' ಗರಿಟ್‌ಯನರೆಹಿ 
ದುಂಡಲಿನಾಡಪ್ರಧು ಗಾವಣ್ಣುಗಳ ಕರೆಯಲಟ್ಟ ಧರ್ಮ * ಮಾರಯ್ಯೆ ಯಂದೆರನಲಯಂ ಕವಲೆಯಂನಲಕಿದ ಪಳ್ವಾಮಪಾವಾತಕನಳುಂ (ಎಳ. 
ಯೆಂದು... ಬಿಟ್ಟಿ ದೆತ್ತಿ (ಎಳೆ. ೪೫, ಶಿದರೊ. ೩೪-೯೪; 1113). 181, ಸಂಜನ ೧೪೯-೯; 1017). ಅರಮ್ಮೆ : ಕೆಜಿ ಅರರೆ ಸಹಿತ | 
ಆರೆಯಿಕೆ: ೧. ಆರನಾದರೂ ಡಾಶಿಧರ್ಮದ ಸೇರುವೆಗಳೇ ಹೇಳುವುದು || ದೇವಣ್ಮಯ್ಯಂ ಬೆಳ್ತೊಲ ಮೂನೂಟನಾಡಾಳೆ (ಸೌಇಇ. ೫1-1, ೧೫-೪; i 
ನಮ್ಮೂರೆಯಿಳೆಗಿದಂಂದು ಕ್ಷತ್ರಿಯಕೆಂದು ಮುನಿ ನುಡಿದ (ಕುದ್ಕಾಅ. 813) ; ಇದೆನವಾದುನ್ಗೋನುಂ ಕೊಣ್ಣೋನುಂ ಪಸುವುಂ ಪಾರ್ಪಯಿ ' 
ಊ-೨೪) ; ಆರೆಯಿಳೆಯಿಲ್ಲದೆ ಮೃಗನ್ಯಾವಾರಟತ್ತನು ಶಾಂಶಗುಣ ಕೆವೆಯುಂ ಆರಮೆಯುಂ ಬಾರಣಾಹಿಯುಮನಲಾದೆಎಂ (ಎಳ. 11, 
ಗೆಂಳ್ಗೀಕೆಗರ್ದಿತನೈದಿದನು ಮಾಯಾಕುರೆಂಗಮವ (ಕೊರರಾ. ಶ್ರೀರಂಗ ೧೪೩೭-೧೬ 999) ; ತಳಿತಾರಮೆಯಿಂ ನೆ೬! ಪೂತು ಳಾಯ್ತು 
೬-೪-೪೦). ೨. ಪ್ರಜೆಯ ೮( ಅ]ರಯಿಳೆ ಆ ದಾಳ ಡಕುಸ್ಟೀಮೆ (ಸೌಇಇ. ಪಣ್ತಿಳೆಗೆ ವಿಳಾಸಜುಪ್ಪ ವನದಿಂ (ಸೌಇಇ. 1-1, ೨೯೭-೯; un) 
1x-, ೪೦೫-೧ ; 1487); ಘೋರತರ ಸಂಸಾರದೊಳು ನಿನ್ನಾರಯಿಳೆ | ಆರಾಮೆ : ಕೆ೩ಕಿಯಬಮನಾರಾಮೆಯುದುಂ ಕವಿಲೆಯುಮುನಟುದ ಪಾಶ , 
(ರಾಕಾ, ರೈಳೆ) ಯಿಬ್ಬದಿಕೆಯೆನ್ನನದಾರುಬಬ್ಬರು (ದೇವೀದ. ೧-೧೦-೧೧). ! ಮಕ್ಳು (ಎಇ. ೫೫೪1, ೪-೨; 94). ಆರುವೆ: ಡತುಸೀಮೆಯ ಬಿರು | 
ಆರೈಕೆ: ೧. ಡಕ್ರನರ್ತಿಯ ದಾಗಿಲಂ ಕಾವನಂತೆ ಸಯಮುಂ ಬುದ್ಧಿಯ; ಆರುದೆ (ಎಳ. ೫11, ಮದ್ಧಗಿ. ೩-೨೧ ; 1313), [೮ ಸೆಂ. ಅರಾಮ) | 
ಪೂಸ್ಟಿಕೆಯುಂ ಟಿರಸು ನಡೆನಾತಂ (ಛಮಾ/ ಮೈ. ೧-೧೩೧); ಪ್ರಾಥಬ್ಟ | | ಆರಾಗ್ರ (ನಾ). ೧. ನೋಟಿಯ ಚರ್ಮಕತ್ತರಿಸುವ ಉಳಿಯತೆ | 
ಕರ್ಮಕ್ಕೆ ಆರಯಿಳೆ ಮುನ್ನಿಟ್ಟ ಹಾರೆಯಿಸಿ ಬಯಸಿ ಬಂದುದಳೆ ತಾನಳುಕ ಮೊನೆಯುಳ್ಳ ಬಾಣ. ೨. ಚರ್ಮ ಕತ್ತರಿಸುವ ಉಳಿಯ ಬಾಯಿ, | 
ನಾರೂಢಯೋಗಿ (ಸರ್ವಜ್ಞ. 88೯). ೨, ಆಕ್ಕೆಳೆಯ ಮಾಡುವ] | --ಆಲಗು. (ಸಂ. (ಆರಾ* ಆಗ್ರ) 

ತಾಯಿ ಧಾರುಣಿಯಲ್ಲಿ ಕೊರಳ ಕೊಯ್ದಳು (ನೋಳಿದಾ, ೨೧೪-೭೩೦); ! | ಆರಾಘತೆ (ನಾ). "ಪರಸ್ಪರ ಅಭಿಮುಖಗಳಾಗಿ ಸೆಮಾನರಲ್ಲಿ | 
ಎರಡು ಮೂರು ತಿಂಗಳ bt ಹೊರತು ಪೂರ್ವಸ್ಥಿತಿಗೆ ಬರೆ, ಪ್ರಹರಿಸೋಣನೇ ಆರಾಘಾಶನೆಫಿಸುವುದು” (ಸೌಗಂಧಿ. ೨೬೬-೨). 
ಉರದಷ್ಟು ಬಲವಾದ ಪೆಟ್ಟಿನ ಗಾಯ... .'ಆಗಿತ್ತು (ಕ:ರುಳಾ. ೧೨೧); | (ಅರಾ? * ಘಾತ) 


ಮಕ್ಕಳ ಅಕೆ. ಉಪಚಾರಗಳಿಗಾಗಿ ಎಷ್ಟು ಹಣ ಕೊಟ್ಟು ಇಟ್ಟರೂ | | ಆರಾಜಿತ (ಗು). ಸಿಂಗರಿಸಿದ; ಆಲಂಕ೦ಸಲ್ಪಟ್ಟ (8). [ಸಂ.) | 
ರಾದಿಯು ಕಾಯಿಗೆ ಸನಿದೊರೆಯಾಗಬದುತೆ (ಯುಕ್ತತ್ರೆ. ತಾತ). [4 ಅರಾಜಿತೆ (ನಾ). ಸಂಕನಾಳ ಆಲಂಕೃ: ಶಳಾದವಳು: | 


೩. ಯುದ್ಧದಲ್ಲಿ ಒಂದು ಕ್ರಮ (?): ಗತಿಭಾವಂ ಚಾರಿಸೂತ್ರಂ; ಚಾರುಪಯೋಧಕೆ ದುಹಿಮಾಧಾಕೆ ... ವರಕ್ಕ ಂಗಾಲಾಜಕೆಯೂಖುತ 
ನಿಲ್‌ಸಳವಿ ಬಳಂ ಕಾಣ್ಕೆ ಬಲ್ರೋಟಿ ಕಯ್ದುನ್ನತಿ ಗಾಢಂ ಆಗು: ಉದೇರಿ ಧೆರಾಳಾಮಧೇನುದೆನಿಫುದು ಘಸಿಯೇ (ಕಾಜಕೇ. ೨-೦): 
ಜೇಗಂ ತೆಜಪು ಪಸರವಾಕೈಿಳೆ ತೇರಯ್ಕೆ ... ಎನನ ಧೃಗುಪ್ರೌಢಿಯಿಂ| (ಸಂ. ಅರಾಜಿತಾ) 


ಕೊಲ್ಬನುಗ್ರಾಹಿತನಂ ಮಾಆಂಕವಂ " ಸಾರ್ಮಲೆರಡೆ ಡಲದಿಂದೆಕ್ಕಲ ಆರಾಜಿಸು (ಕ್ರಿ). ಪ್ರಕಾಶಿಸು; ರಂಜಸು; ಹೊಳ್ಳೆ; ಸಂಪೂರ್ಣಕರ 
ಕ್ಷೋಣಡಾಳಂ (ಎಳ. ೪111, ಸೊರಟ. ೧೪೦-೩೪ ; 1169) : ಧೃಷ್ಟ ್ವದ್ಯುನ್ನು ls ಗಳಿಂದಾರಾಜಿನಂದುವೆನೆ ( ಜೈಮಿಳಾ. ೧೩-೪೯)- 
ನಾಕ್ಕಿಕೆಯಲಿ ನೃಪಸೇನೆ ಶವಳಮಿಗೆ ನೋಹರಿಸಿ (ಕುವ್ಯಾಳಃ. ೪-೧). [ಆರಾಜನ್ಯ * -ಇಸ್ಫು) 


1 


ne 


ಆರಾಟ್ಕ(ನಾ).ಕೂಗಾಟಿ; ಕಿರುಚಾಟ: ಮಳೆಗಾಲದ ಅರಾಟಿ ಹೋರಾಟ 
ಗಳೆಟ್ಟ ಮುಗಿದು ಚಳಿಗಾಲದ ನರ್ತನಕ್ಕೆ ನಾಂದಿಯಾಗಿತ್ತು (ವ46ಬ ೬). 
[ಅರ್‌ * ಆಟ) 
ಆರಾಟ್ಕ "ಆಅಾಾಟ್ಕ? ನೋ. 
ಆರಾಟಿ (ನಾ). ಒಂದು ತೆರಗೆ (9): ಮಗ್ಗಡೆಬೆ ಗಾಣದೆಜತ ಸಮಸ್ತ 
ಕುಕುಳ ತೆಯಾಉಟಿ ಡಂಡೇಸ್ಟರ ದೇವರೆ ಸಂಧಿಧಾನಕಲು... 
ಕೊಟ್ಟಿರ (ಸೌಇಇ. 1-4, ೩೨೪-೬ ; 1193). (2) 
ಆರಾತಿಯ (ಗು). « ಆರಾತೀಯ೧: ಆರಾತಿಯ (ಳಾ ಇಲ] | 
ಕವಿಗಳು ಫೋದ ಬಳಕ ನೀನಾರ ಬಳಿಗೆಯ್ಮೆ ನನ್ನ ಸಾರಿ ನೋಡೊಮ್ಮೆ 
ಕಾಲತೆ ನಿನ್ನ ಟಿಕ್ತಕೆ ಸುರಸುಖವನೊಲಿದೀದೆ (ಳು ೮೫೨9. ೧೧೨೪). 19 
(ಸಂ. ಆರಾಶೀಯ) 
ಆಕಾಶೀಯ (ಗು). ೧. ದೂರದೆ; ಹಿಂದಿನ: ಆರಾತೀಯ ಳನಕ್ವರ 
ಕರುಂ ಮುನ್ನಾರ್ತರಿಬ್ಬ ದಾಸ್ಮೇವಿಯ ಧಂಡಾರದ ಮುಡ್ರೆಯನೊಡೆದಂ 
ಸಾರಸ್ವಕರೆಫಿನ ಳನಿತೆಯೊಳ್‌ ಕವಿರೆಕ್ನೃಂ (ಗರಾಯು. ೧-೩೪) ; ಜೀವ 
ಶೋದವಳೆರತೋಪಾಯಂಗಳಂ ಕೋಜುಕೊಟ್ಟಾರಾತೀಯ ದುನುಪ್ರಧಾನ 
ಕೆಸುವಾತ್ತಂ ನಾಭಿ ಶೀಟಾ್ಮಿಡಿದೆಂ(ತೇಕಾರೂ, ೧-9೧). ೨, ಸಮಾನದ; 
ಈಚಿನ. (೫) 
ಆರಾತೋಂಟ (ನಾ). ಹೊಳೆಯ ದಡದ ತೋಟಿ (1): ಎಳಟ್ಟೆಯಾ 
ಕೊಟ್ಟ ಮಣ್ಣು ದೊಳೆನೆಡೆ ಪವಿಕ್ಕೊಳಂ ಅರಾತೋಣ್ಟದಿಂ ಮೂಡಣ 
ಶೋಟ್ವಕಣ್ಮಮುಂ (ಎಳ. 1೪, ಎಳಾದೂ. ೨೫-೬ 90 1), 
(ಅರ? + ತೋಂಟ] 
ಆರಾತ್ರಿಳ (ಗಾ). * ಆರತ್ಮಿ: ಭೋಂಕನೆ ದೇಮ್ವ್ರೀಯರಾರಾಶ್ರಿಳದು 
ನುಭಿಯುಭೀಯೆಂದು ಶಂದೆಕ್ತು ತಿರ್ಶ್ಜರ್‌ (ಕರುವ. ೩೩ ಪ್ರಯೋ) । ಭಕ್ತ 
ಜನತಕಿಯ ಮಡದಿಯರುಭಿೀೀ ಎನುತ್ತಾರಾತ್ರಿಳವ ಹಿಡದು ಬೆಳಗಿ 
(ಒಡ್ಮೇವ- ೧೬-90). (೫ಂ.) 
ಆರಾತ್ರಿಳಕ್ರಿಯೆ (ನಾ). ಆರತಿಯೆತ್ತುವ ಕೆಲಸ; ಆರಕಿಯೆತ್ತು | 
ಪುದು: *ನೀರಾಜಿಸು- ಅರಾತ್ರಿಳೆತ್ರಿಯಾಯೊಂ ಗ (ಕರುಥಾ). 
[ರಾತ್ರಿ * ಶ್ರೀಯಿ] 
ಆರಾಧಕ (ನಾ). ಪೂಜೆಮಾಡುವವನು; ಆರ್ಡಕೆ: ಮಕ್ತದೂ ವನಂ 
ಆರಾಧಳನಂತಕ್ಷರಾಲಾಗಚಿತೆ ಆಫೋಪೇಶಮುಂ (ಚಂದ್ರಭಿ. ಇ-೫೨ 0); [೫ 
ಚರಲಿಂಗ ನಿತ್ಕಾಾಧಕರು ೬ ತಾವು ಪ್ರರರ್ತಿಸಲು (ಬಸವ. ೬೧-೨). 
(ಸಜ) 
ಅರಾಧಕೆ (ನಾ). ಪೂಜೆಮಾಡುವವಳು; ಅರ್ಚಿಸುವವಳು: ಗೌರೀ 
ಪದಾಂಟುಣಾರಾಧಕೀ (ಎಇ. ೫೫೪೫11, ೫-೪೨ ; 142). 
(Xo ಅರಾಧಕೀ) 
ಆರಾಧನ (ನಾ). ೧. ಪೂಜೆ; ಉಪಾಸನೆ. ೨. ಸಂಶೋಸಪಡಿಸು 
ವುದು; ತೃಪ್ತಿಪಡಿಸುವುದು. &. ಸೇವೆ: *ದಂದಸ್ಯಾ. .. ಅರಾಭನು, 
ಉಪಡಾರು -ಈ ೧೧ ಟೆಸಳೆಯ್ತು ದರೆ ಬೆಸರ್‌ "(ಪರಾಯ ೨೧ರ) | 
“ಆರಾಧನ... ಉಪಟಾರಂ ಬ್ರೈಸಾವೆನೆಮು ಬಾಸ್ತಿ ಬೆರಿಡರ್ಕರೆನೆ 
ತೇರೆಯಕ್ಕುಂಗ (ಮಾ, ಅ-೨೬). ೪. ಸಾಧನೆ. ೫, ಸಿದ್ಧಿ. (xo-] 
ಆರಾಧನೆ (ನಾ). ೧. ಸೇವೆ; ಪೂಜೆ; ಆದರಣೆ: ಅಸುನಯಂ ಮಿಗೆ 
ಜಂಗದಎರಾಧನೆಗಳಂ ಧಯಧಕ್ತಿಯಲಿ ಮೂಡೆನೆ (ಬಸದಿ. ೪೪-೧೪); 
ಸತ್ಯದ ಅರಾಧಸೆಯಿಟ್ಲದೆ ಹ9ಂದರ್ಯದ ಸವಿಯನ್ನು ಯಾರೂ ಅನುಭವಿಸ 
ಉಾರರ (ಕಾದಿ, ೧); ಜೇವಕೆಗಳಿಂದಲೂ ಅರಾಧರೆನೂಡಿಸಿಕೊಳ್ಳ ಬಬ್ಬಂಥ 
ಮನುಷ್ಯ(ಟಿಕೂಲಾ, ಹಾ), 3. ಸಂನ್ಯಾಸಿಗಳ ಪುಣ್ಯತಿಥಿಯಆಡರಣೆ, |ಟ. 
—ಸಮಾರಂಭೆ: ಮುರತಿತ್ತಾ ಮಿಗಳ ಹನ್ನೆರಡನೆಯ ಅರಾಧನೆ (ರಂ). 


|| 
| 


| 
| 
| 


|. 


| 
| 


ಆರಾಮ್ಕ 


೩. [ಜೈನ] ಸಮ್ಯಗ್ಗರ್ಶನ, ಸೆಮ್ಮಜ್ಜಾನ, ಸಮ್ಯ ಕ್ಭಾ ರ ಶ್ರ, 
ಸಮ್ಯಕ್ತ ಪಸ್ಸು ಎಂಬ ನಾಲ್ಕನ್ನು ಸಾಧಿಸುವುದು: ಶ್ರೀಗ್ರೂಯರ್‌ 
ಎ ಕಬ್ಬಪ್ಪಿನುಳ್‌ ಕೋದಾರಾಧನೆ ನೋನ್ತು ತೀರ್ತ್ಥಗಿರಿ ಮೇಲ್‌ 
ಸ್ವರ್ಗಾಲಯಕ್ಕೇಖ್‌ದಾರ್‌ (ಎಳ. 0, ೬೬-೨70); ಮುಹಾಸುಭಾರನಾ 
ಮಹೋಪಸರ್ಗಮನಸತ್ರಮವಿಂ ಶೈರಿಹಿ ನಮ್ಮಗ್ನರ್ಶನ ಜ್ಞಾನ ಚಾರಿತ್ರ 
ಕಪಸಾಂ ಸ್ವೀಕರಣಿಮಾರಾಧನಾನಾದುಮೆಂಬ ದಶುರ್ದಿಧಾರುಧನೆಗಳ 
ನಾರಾಧಿಹಿ (ಸುಳುವು. ೧೨-೪೧). (ಸಂ. ೮೧ರಣ) 

ಆರಾಧಿಸು (ಕ್ರಿ). ೧. ಪೂಜಸು; ಮೆಚ್ಚಿಸು; ಓಲೈಸು: ರೊಗದುಂ 
ತಾವರೆ ಕಣ್ಣಮುತ್ತಳದೆಳೆಂ ಧಮ್ಮಿಬ್ಬಮಂ ಶೋಗೆ... . ದೆಂತಾಳಿಯಂ 
ಮುತ್ತು ಕೈಮುಗಿದಾರಾಧಿಸಿ ಪೋಲ್ತುರೆನ್ನದೆ ಸರೋಜಾತಾದಿ ನಿಸ್ಪಾರ 
ನಸ್ತುಗಳೆೊಳ್‌ ಪೊಲಿಸುವಂಕುಟೀಂ ಮರುಳನೇ ರೂಪಂ ವಿಚತ್ರಾಂ 
ಗಿಯಾ (ಅದಿದು. ೬-೯೫) | ಕುಲಾದಾರದಿಂ ನಡೆದು ವರಮುಭಿಜನದ 
ಸಾರಾಧಿಸಿ (ಪಡಲು. ೬-೫೨) | ದರಂಬಡೆವನ್ನ ಮೂರಾಧಿಹಿದೆಂ (ತರದ. 
೨೪೨ ಪ್ರಯೋ); ಭಕ್ತಿಯೊಳೆನ್ನನಾರಾಧಿಸಿ ನಾಲ್ವಗೆ ಮುಕ್ತಿಯ ಬಡೆದ 
ನಟ್ಟ (ರೋಚಕ, ೩೫-೬೧), ೨. ಸಾಧಿಸು: ನಿನ್ನಲ್ಲಿ ಅಷ್ಟು ಅಭಿಮಾನ 
ವಿದ್ದರೆ ನೀನು ನಿನ್ನ ಕಲೆಯನ್ನೇ ಆರಾಧಿಸು (ರ 4 ಗ0 ಎ. ೧೦೦). 
೩. ಕಾಪಾಡು; ರಕ್ಷಿಸು: ಈ ದೇಪಮುನಶಿದ್ರಯಕ್ಕರದಿಸಾರಾಧಿಸು 
ಶ್ರಿರ್ಪೊಡೆಂದು ನುಡಿದು (ಳಾದ ೬0೫), [ಆರಾಧನ * -ಇಸ್ಮು) 


ಆರಾಧ್ಯ (ಗು). ೧. ಪೂಜ್ಯನಾದ; ಸೇವೆಗೆ ಅರ್ಹನಾದ; ಓಳ್ಳೆಸಬೇ 


ಕಾದ; ಸಂಕೋಷನಡಿಸಬೇಕಾದ : ನೀನೆ ಭುವನಳ್ಕಾ ಉಧೃಪನೈ 
(೪೭9. ೧೧-೯೮), ಧುವನಳ್ಳಾರಾರ್ಯಸೆಂಬೀ ನೆಗಲ್ಮ ಬಿರುದಿನಂೆಕ್ಕೆ 
ತಳ್ಳೆಂದೆದಿಂ (ಇಲಾಯು. ೨-೬೦). (ನಾ). ೨. ಕೈವರಲ್ಲಿ ಒಂದು 
ಪಂಗಡ. ೫ ಇವರು ಶಿವದಾರ ಜನಿವಾರ ಎರಡನ್ನೂ ಧರಿಸು 
ತ್ರಾರೆ, [೫] 


೫| ಆರಾಧ್ಯೆ (ನಾ). ಪೂಜ್ಯಳು; ನೀವ್ಯಳು: ಏಕ್ವಾರಾಧೈ ಕಾರುಣ್ಯದ 


ನೆಲೆದುಗೆ ಶರ್ವಾಣಿ (೧೨೮. ೪-೧೩), (ನಂ. ಆಧಾ) 


ಆರುನುಂ (ಅ). ಯಾರಾದರೂ : ಅಡಾನುಂ ಬಟ್ಟಿ ಫೋಪರ್‌ ಬೀಡಂ 


ಬಿಟ್ಟಿರ್ದರ್‌ ನಿಚ್‌ಸುವರ್‌ (ದಡಾರ ೪-೪); ಇದಳ್ಳಾರಾಸುಂ ಪ್ರತಿ 
ಬಂಧಕರಾಗಿ ತಿಡಿಸಿದರಪ್ಪಡೆ (4೩೪. ೩೬-೮-39 4 104). 
[ಅರ್‌ (ಆ. ಅದ್ರದು) * ಇನುಂ] 


ಅರಾಭಾರ "ಆರಭಾರ' ನೋ. 
ಆಯಮ, (ನಾ). ೧. ಸುಖಕರವಾದುದು; ರಮ್ಯವಾದುದು: 


ವ್ರೋದ್ಯಕ್ತ! ಕೆಂಗೋಡ್ಜರದಬುರವದೀಶೀಳರೋದಾರತಾಕಾರಾದಂ .,. 
ಡಂದ್ರಂ... ಅನಂವನುಂ ನೂಡುಗೆಂದುಂ (ಳಾದ ಭಾ, ೧); ಈ 
ತಾಬ್ವಪ್ರಜರಂ ಸರಂ ಳುಪುಮಮಾಳಾರಾಮನೂಾರಾಮಂ (ಜಗದಿ. ೨-೨). 
೨. ಉದ್ಯಾನವನ; ತೋಟಿ: *ಆರಾನುಃ, ಉಪದನು - ಈ ೨ ಆರನೆ” 
(ಹಲಾಯು. ೩೫-೫೯) ; ಕುಜುಮದೂಳಾರಾಮಮಾಠಾಮಂ (ಇಗಎ. 
೨-೨). ೩. "ಗೋಣಿ; ಕಾಡುಗೋಳಿಯ ಸೊಪ್ಪು” (ಒಲಿ. ೧೩). 
[ತಂ.) 
ಆರಾಮ್ಮ, ಆರಾಮು (ನಾ). ೧. ವಿಶ್ರಾಂತಿ; ವಿರಾಮ. "ಆರಾಮ 
ಕುರ್ಚಿ' ಸರಾ. ೨. ಸೃಷ್ಯತೆ; ಆರೋಗ್ಯ: ಅ ದಿವಸವೇ ಜ್ವರ ಬಂದುವು. 
ನಿನ್ನೆಯಿಂದ ಸ್ವಲ್ಪ ಅಡಾಮೂಗಿದ್ದೇನೆ (ಕೊಳಳಾ. 9೬) ; ನಿನ್ನೆ ಸಂಜೆ 
ತನಕ ಅರಿಮಿದ್ದ (ಗಾಗಾಹಾ. 9) ; ನಮ್ನ ಮೈಯಲ್ಲಿ ಅರಾಮಿಬ್ಬ (6ರ). 
ಆರಾಮು: ೧. ಸ್ವಲ್ಪ ಅರಾಮು ತೆಗೆದುಕೊಳ್ಳಿರಿ (ಸಾಲೂ (ಲೀ, ೨೬೪). 
ತಿ. ಅನಂಕನ ಮೈಯಲ್ಲಿ ಆರಾಮು ಕೂಡ ಇದ್ದಿರಲಿಟ್ಟ (ಜೀನ. 9೩). 
( «ಪಾಠ. ಹಿಂ. ಮರಾ. ಆರಾಮ್‌. / ಸೊ. ಅರಾಮ) 
42 


ಆರಾಮಕುರ್ಚಿ ಓರ 


ಆರಾಮಕುರ್ಚಿ (ನಾ). ಸುಖವಾಗಿ ಒರಗಿ ಕುಳಿತುಕೊಳ್ಳಬಹು | 
ದಾದ ಕುರ್ಚಿ; ಸುಖಾಸನೆ; ಈಸಿಚೆ ರ್‌: ಸುಂದರ ಕರುಣ 
ಯೊಬ್ಬಳು ಅಧುನಿಕ ರೀತಿಯಲ್ಲಿ ಆಲಂಕರಿಸಿಕೊಂಡದಳಾಗಿ ಆರಾಮ 
ಳುರ್ಚಿಯೊಂದರಲ್ಲಿ ಮಂಡಿಸಿದ್ದಳು (ಸುಂದರಿ. ೧). [ಆರಾಮ್ಮಃ ಕುರ್ಟಿ) 

ಅರಾಮಶೀತಲ (ಗು). ೧. ಉಸವನದಂತೆ ತಂಪಾದ. (ನಾ).| 5 
೨. ಕೆೊಡಸಾಲೆ ಗಿಡ; "ಕೊಡಸಾಲೆ* (ಒಓಹಧಿ. ೧೩). 

[ಅರಾಮೃ * ಶೀತಲ] 

ಆರಾಮು "ಅರಾಮ್ಮ' ನೋ. 

ಆರಾಮೆ "ಆರವೆ' ನೋ. 

ಆರಾಲಿಕ, ಆರಾಳಿಕ (ನಾ).ಅಡಿಗೆಯವನು ; ಬಾಣಸಿಗ. ಆರಾಳಿಕ: |16 
*ಆರಾಳಿಕ, ಸೂವಳಾರಃ, ಸೂದ, ವಟ್ಟವ1- ಈ ೪ ದಾಣಸಿಗಂ? 
(se ೬೧-೨೬೬). (ಸಂ, 

ಆರುವ (ನಾ). ಧ್ವನಿ; ಶಬ್ದ: ಲಯಶುಭಿತ ಜಲನಿಧಿ ನಿನಾದಮನಭಿ 
ನಯಿಸಿದುಡೊಗೆದು ನೆಗೆದ ಸದುರಾಲಾನಂ (ಪಂಪಭಾ. ೧೧-೬೪) ; ಛಾಪು 
ಹರಿಪೇವ ಮಧುರಾರಾನ ಆಪು (ಪದ್ಮರಾ. ೫-0). (ಸಂ.) | 

ಆರಾಳಿಕ "ಆರಾಲಿಕ' ನೋ. 

ಆರಾಳು (ನಾ). (?); ಆನೀ ಮೇಲ್ವರುನಾ ಅರಸಾನಾ ನೋಡೀರಿ ೪0೪ 
ಗಿಂತಾ ಡಲುವಾನಾ (ತುಟ್ಟ ೧40). [1) 

ಆರಿ "ಆಲ್ಕಿ' ನೋ. | 

ಆರಿಂದ, ಆರಿದ (ನಾ). ಒಂದು ಕುಲದ ಹೆಸರು: ಇನ್ನು ನಗರ್ತೈಗೆ/ಣ 
ನೆರೆಯಾದಂಬನರ್ಗ್ಯಾಧ್ರಜ್ಮುಗಳೊಳಗಾರಿಂದರ ಕುಲಕ್ಕೆ ತಿಲಳನೆನಿಸಿ 
(೪3.1, ೨೪-೩೩; 1148). ಆರಿದೆ: ಮಾಇರೆಯ ಗಾಮನಾಂದರೆ 
ಪೊಲೆಯಮ್ಮ ಗಾಮಿಗರವರಿಂ ಬಚಾಕವರ ಮಗನ ಉಜಪುಲಿ ಕುಲ 
ಮುದ್ದನ್‌' (ಎಳ. ೪೫, ಸೋಲು, ೯-೨; ಖಂ), [ ಸಂ. ಹಾರೀತ] 

ಆರಿಕಲ್ಲು "ಆಲಿಕಲ್‌' ನೋ. 


ಆ 
13 
ಆ 


ಅರಿಸು, 


ಆರಿದ್ರಪುಳು (ನಾ). ಆರಿದ್ರೆಮಳೆಯಲ್ಲ ಹೆಚ್ಚಾಗಿ ಕಾಣಿಸಿಕೊಳ್ಳುವ 


ಒಂದು ಬಗೆಯ ಹುಳು. [ಅರಿದ್ರ (ಆ ಅರ್ರೆ) * ಫುಳು (೮ ಪುಟು)] 
ರಿದ್ರೆ, ಆಜ್ರಿ, ಆರಿದ್ರ, ಅರ್ತಿ, (ನಾ). ೧. ಇಪ್ಪತ್ತೇಳು ನಕ್ಷತ್ರ 
ರಾಶಿಗಳಲ್ಲಿ ಆರನೆಯದು. ೨. ಆರಿದ್ರ ನಕ್ಷತ್ರದ ಹೆಸರಿನ ಮಳೆ: 
ಆರಿತ್ರೆ ಮುಳೆ ಗುಡುಗಿದರೆ ಅರು ಮಳೆ ಬರುವುದಿಲ್ಲ (ಗಾರೆ); ಅಂತ್ರ 
ಬಂದಳೆ ದಾರಿದ್ರ್ಯ ವಿಬ್ಲ (ಗಾದೆ); ಅರಿದ್ರೆ, ಮಳೆಗೆ ಆದಷ್ಟು ಬಿತ್ತು (ಗಾರ). 
ಆದ್ರೈ : ೧. ಫುನರ್ನಸುವಶ್ವಿನಯಾದ್ರೆ ವರುಣನೆಂಬಿವಜೊಳ್‌ ತಾನ 
ಸುರೇಜ್ಮಂ ನಿಲೆ ತಾಂ ಮಾಡಿಸುವುದು ತದ್ದಿನ ದೊಳಖಳೆ ದೇವಾಲಯನುೂ 
(ಕೋಳೋಸ. ೩-೫). ಆರಿದ್ರ: ೨. ಆದರೆ ಆರಿದ್ರ ಇಬ್ಲದಿದ್ದರೆ ದರಿದ್ರ 
(ಣಾಡೆ). ಆರ್ಶಿ, : ೨. ಆ[ಆ]ರ್ತಿಯ ಪೂರ್ನತ್ರ್ರಯದೊಳ್ಳ್‌ ಹತ್ತಿ 
ಯುಮಂ ಶಶವಿಕಾಖೆಯೊಳ್‌ (ನೀನೆಂದುಂ) ಬಿತ್ತುಗೆ ಫಲನಂ ಟೆಳತಂ 
ಅ[ಆರ್ತಿಯೊಳಂ ಬಚಿತ್ತುಯೆಲೆಯ(ನು) ಉತ್ತರೆಯೊಳಗಂ (ಅಟ್ಟ ರು. 
೯-೧೨). (೮ ಸಂ. ಅರ್ಪ್ರಾ) 

ರಿಶಿಸಟ್ಟ (ನಾ). ಪ್ರತಿ ಕೈತನೂ ಹೊಂದಿರುವ ನೇಗಿಲುಗಳ ಲೆಕ್ಕ 
ವನ್ನು ತಿಳಿಸುವ ಪಟ್ಟಿ (ಕಸಂಗ್ಹಾ, ೧೪೦). (ಆರಿನಿ? * ಪಟ್ಟ) 
ರಿಪುರ(ನಾ). ಒಂದು ಊರಿನ ಹೆಸರು : ಅನ್ತೆ ಬನ್ನು ತಾಯೂರ ಇಗ್ಗ 
ಛಿಯ ಅರಿಪುರ ಮೂರ ಸನ್ನಿನಲ್ಲಿ (ಎಕ. 111, ಗಂಜನ. ೧1೮-೧೯; 918). 

[೪073 ಕಃ) 

ರಿಯ, ಆರ್ಕೆ, ಆಕೆಯ (ನಾ). ೧. ಆರ್ಯ; ಯೋಗ್ಯ (ಕಲ್ಬಳ್ಳ. 
೬೪4). ೨. ಒಂದು ಜಾತಿ ಅಥವಾ ಕುಲದ ಹೆಸರ3ಔ'ರಟ್ಟದಾಂಯು 
ಗಳಿಗೆ ಗ 4 ಅರಿಯರು ತೆರುವ ಗ ಈ (ಎಳ. ೩೪, ಬೇಲೂರ. 3೯೮-೬೬; 
1278) ; ಹಿಂಭಣದೇದಂ. ಉಟ್ಕಂಗೆಯ್ಯುತ್ತಿರಲಾತನ ಸರ್ವಾಧಿಕಾರಿ 
ಆ೦ಯ ಮಲಸೆಟ್ಟ (ಮೈಳರಿ. ೧೯೨೮, ೩೯-೪; 13೫); ಅರಿಯದ ದಳ 
ವಾಯ ಕೂಡರಸನು ಎತ್ತಿಬಂದು ಎಣಿಕೆಲನು ಇಬುದು (ಎಳ. ಸು 


ಪಾಡಿಗ ೪9-೧7). ೩. (ಕರ್ನಾಟಕದಲ್ಲಿರುವ) ಮರಾಳಾ 
ಆರಿಕೆ (ನಾ). ಶೈನಸಂನ್ಯಾಸಿನಿ; ಕಂತಿ: ಪೃಥಿನೀತಿಳಕೆ ಸುಮತಿ ಜನಾಂಗ: ಉಳಡಾದ್ರತರಾರಿಯ ರಾದ್ರತರು ಕೈಮೇಳದ ಕನ್ನೋಕಗಳು 
ಯೆಂಬಾರಿಕೆಯ ಸಾರೆ ದೀಕ್ಷೆಗೊಂಡು ಫೋಗೆಯುಂ (ಕಾಂತೀಕ್ಟ೧೨-೧೧೩ (ಕುರಾಖಾಂ. ೧೧-3೪); *ಅರ್ಕರು ಹಟ್ಟಳಾರರ ಹೆಣ್ಣನ್ನು ಮದುರೆ 
ವ) ; ನಾರಿಯರನು ನಂಬಿ ಹರಣದಾಕೆಯ ಬಿಬ್ಬಾಂಕೆಬೊಡನೆಯ ಕದ್ಮು ಯೊದುದೆಂಂಬಾಗಲೀ ಹಟ್ಟಕಾರರು ಅರ್ಯರ ಕನೈಯನ್ನು ಕೈಹಿಡಿಯು 
ನಾರಳಗತಿಗೆಯ್ನಟೇಡ (ಕೆೇಮಿಸಂ. ೧೯-೬೦) ; ನಿರುಪಮಮನ್ಪ ಪ್ರಸಂಗ ವುದರಿಂದಾಗಲೀ ಹುಟ್ಟದ ಸಂಕತಿಯಿಂದಲೇ ಮುಂದೆ ಅರಿಯಕೆಂಟ 
ದೊಳರ್ದಳಾ ಕರುಣಿ ಮಾರಿಕೆಯರ ಕೂಡೆ (ಡಂಪ್ರಸಾಂ. ೨೪-೨೪), ೫! ಇನದುನಿರ್ಮಾಣವಾಯಿಕು? (ಕಂಸಾಡ ಕತೆ) (ತುಳುಣ. ೭). ಆರ್ಕ: 
(< ಸೆ. ಆರ್ಯಿಳಾ] ೩. ಒಂದು ಕೆಡೆಯೊಳ್‌ ಬೊರನರೊಂದೆಡೆಯೊಳಾಕಿಯರ ಬೃಂದಮಳವಿಂ 
ಆರಿಗೊಳಿಸು (ಕ್ರಿ). ಸಾಲಾಗಿ ಇರುವಂತೆ ಮಾಡು ; ನಾಲಾಗಿರಿಸು ಸಂದಣೆಸಿ ಇಳಗಳೆ ಮುಂದುದಂಿದನ್ನಂ (ಅಪ್ರತಿ. ೧-೨೧) ; ಅರೆಯರ 
(2): ತಳರ್ವ ತರಳೆಲೋಡನೆಯ ಪಾದನೆಟ್ಟದದೆ ಳೆಂಓನ ಸೊಂಪು ಮೂಲಮುಮನಾ ರಾಮಂಜನಂ ವಿಡಿಯಲೈದಿದ ತುರುಷ್ಕರೆ ಮೂಲ 
ಪೂಗತರುಧಕರೆದೆ ಸಾಲ್ಗಳೆಡೆಯೆಡೆಯೊಳ್‌ ಬಯಲ್ಲಾದರೆಯ ಬನನುಂ ಮುಮಂ... ಬಿತ್ತರಿನೆಂ (ಕಳವ. ೯-೧೮ ದ). ಆರೆಯ ೩. (೪). 
ಪಡೆಯೆ ಯುಂ ನಬಮಯೂಖಸ್ರಭಾಶ್ರಸರಂ ನಾಳಿಕೇಕದೂಳ೪|3) (ಪ್ರಾ. ಆರಿಯ < ಸೆಂ. ಆರ್ಯ. ! ಕೆಲು. ಮರಾ. ಆರೆ) 
ಮಾರ್ಗದೊಳ್‌ ತಾದರೆಗಳನಾರಿಗೊಳಿಸೆಯುಂ (ಅನಂದ. ೭-೧೧ ನ). ಆರಿಯಬಳಿ (ನಾ). ವೈಶ್ಯವಂಕ (?): ಹರದರಿಯ ಗಡಿಯಿಂದಂ 
(ಆರ್ಮಿ (ಆ ಆಲ್ಮಿ) * ಕೊಳ್‌, * -ಇಸ್ಕು) ಮೂಡಲು... ಅರಿಯಬಳಿಯರ ಗಡಿಯಿಂದಂ ಸಡುವಲು ತೆಂಕಲು ಗೊಜ 
ಆರಿದ "ಆರಿಂದ' ನೋ. | ಕಡೆಯ ಬಳಿಯ ದೇವರು ಸೆಟಿಯಗಡಿಯಿಂ ಅರಿಯ ಬಳಿಯದರ ಗಡಿಯಿಂ 
ಆರಿದಗೋತ್ರಜ (ನಾ). ಹಾರೀತಗೋತ್ರದವನು: ಪಾಸಿರ್ವರುಂ) | (ಬೌಡಇ. 13-11, ೪೨೪-೧೫ ; 1401). [ಆರಿಯ * ಬಳ್ಳಿ (೬. ಬಲ್‌) 
ಅಜುನೂರ್ಗರುಂ ಸಹಿತಂ ತಮ್ಮ ಪ್ರಖಾದರರನಪ್ರೊನ್ನೆ ಆರಿಡಗೋತ್ರಜನ್ಗೆ | ಅ. ಆರಿಸು, (ಕ್ರಿ). ೧. ಆಯು; (ಒಳ್ಳೆಯದನ್ನು) ಬೇರ್ಪಡಿಸು : ಅದನ್ನು 
ಸಿಂಗಿತರೆ ಪಣ್ಮಾರನ್ನೆ ಕಾಸಂಪಳ್ಳಿಯಾ ಸಮಭಾಗಮೂನ್‌.. .. ಕೊಟ್ಟರ್‌ ; ಬಿಡಿಸಿ ತಂದು ಅರಿಸಿ ಕಾಳು ಬೇರೆ ಮೂಡುತ್ತಾರೆ (ಮುಂಬಯಿ. ೪-೨೭). 
(ಎ. ೫೩ ೨೯-೬; $6ಯ ಕತ). [ಆರಿದ (ಆ ಆರಿಂದ) * ಗೋತ್ರಜ]| . ೨. ಶೇಖರಿಸು; ಸಂಗ್ರಹಿಸು; ಹುಡುಕಿ ತೆಗೆ: *ನಂಹು - ೪, 
ಆರಿದಾಳ್ಕೆ (ನಾ). ಒಂದು ನಾಡಿನ ಹೆಸರು: ಮುದುಕೊಡ್ಡುಣೆಯದಿ | ಮದುನೆಯಾಗು * (ಗಂಗಾಮು. ೨೮೨); ಅಡುಗೆಯ ಮನೆಯ ಸಲಕರಣೆ 
ಯಕಸರ್‌ ಆರಿಎಾಳ್ಳಿ ಎಚ್ಚತ್ತುವೂಂ ತಧ್ಯೂಮಿ ದ್ರಿತ್ತಿಯಾಳುಕ್ತಮಿಬ್ಬು ಗಳನ್ನು ಆರಿಸುವಾಗ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು 
(ಎ೪. ೪, ತೆಗ್ನತ. ೪-೧೬ ; 750). (7) ಆ ಒಳ್ಳೆಯದು (ಇಡುತ. ೩೨). ೩. (ಮತದಾನದಿಂದ) ಡುನಾಯಿಸು: 


ಅರಿದ "ಆರಿದ್ರೆ' ನೋ. 


ಆವರನ್ನು ವಿಧಾನಸಭೆಗೆ ಅರಿಸಿದ್ದಾರೆ (ರೂಢಿ), [ಆರ್‌ ? ಇಳ) 


ಅರಿಸ್ಮು 
ಅರಿಸ್ಕು "ಆಜಾಸು' ನೋ. 


ರ್ಟ 


ಆರೂಢಕೋಪ 


ಮೂಡಿಕೊಂಡೆ ಗೆಡೆಯಿಂದ ಬಹೆ (ಕ. 111-1, ಏ-3೫ ಗ); ಅರು. 


[| 
ಆರು, "ಆರ್‌ ನೋ. | | ರಡ ಬಾಳುಗಳ ಅರ ಬಂದರೆ ನಡುವ ಕೇರಿಯ ಹರು ಸೆಟ್ಟಿ ಉಳರೂ 
ಆರ್ಕು "ಆರ್‌' ನೋ. | ತೆಗೆದುಕೊಂಡು (ಬಿಇ. ಸ-ಟ, ೬೬೨-೨೫: 149), ಆರುನಾರ, (೪). 
ಆರು "ಆಲ್‌' ನೋ. | | “ಅರುವಾರ' ವರಾ. (+ ತುಳು. ಅರವಾ) 
ಆರ್ಕು"ಆಲ್ಕು' ನೋ. 3| ಆಕುವಾರಿ (ನಾ). ಜಮಾನನ್ನು ಭೋಗ್ಯ ಆಥವಾ ಅಧಾರ ಮಾಡಿ 
ಆರ್ಕು "ಆರ್‌' ನೋ. | | ಕೊಂಡಿರುವವನು: ಕೊಂಗ ಕೊಟ್ಟು ಅರುನಾರದ ಬರಸಿ... ಆ 
ಅರ್ಕು "ಆಖ್ಮು' ನೋ. 1 ಅರುಬಾರಿಗಳ ಬಾಳಿಸುವರು ಓದೆ ಕರ್ತ್ರರಟ್ದದ ಆ ಅರುವಾರಿಗಳ (ಸೌಟು. 
ಅರು, (ನಾ). ೧. ಹಂದಿ. ೨. ನಳ್ಳಿ; ಏಡಿ. ೩. ಪಾತ್ರೆ; ಗಡಿಗೆ. [೫ಂ.] | ೧೯೨೯, ಕಾರ್‌ಳರ್‌. ೪93-5 ; 1191). [ಅರುಬಾರ * ಎ) 
ಆರ್ಕು "ಆವುದು ಪರಾ. | ಆರುವೆ "ಅರವೆ' ನೋ. 


ಇರುಳೆಟ್ಟು (ಕ್ರಿ). ಉಳುವುದಕ್ಕಾಗಿ ನೇಗಿಲಿಗೆ ಎತ್ತು ಓೃಗಳನ್ನು|19] ಆರುಪಣ (ನಾ). ಕೊತ್ತಂಬರಿ ಬೀಜ; ಧನಿಯಾ: *ಧಾಸ್ಮಳವ 
ಹೂಡು; ಜೀನಾಯಕ್ಕೆ ಕೊಡಗು: ಪಡ್ಕತಿಯಂತೆ ಪಕ್ಕದಲ್ಲಿದ್ದ! ದಾರುಸಣಮೆಸಲು ಕೊತ್ತೊಂಬರಿ ಇ (ಮೂಗಣಾ. ೪೧-೩೫), [ಸಂ.) 
ಸೋಮೇರ್ವರೆ ಹೊಲದಲ್ಲೇ ನೇಗಿಲು ಜೂಡಿ ಅರುಕಟ್ಟಿ ವರಸೆ ವರೆಸೆಯಾಗಿ | ಆರುಪ್ಕರ (ಗು). ಗೇರಿಫ;! ಗೇರುಬೀಜದ. "ಆರುತೃರದ್ರವ' ಪರಾ. 
ಶಿಂತರು (ಹುಟ್ಟಿತ. ಆ). [ಅದು (< ಆರ) ಆ ಕಟ್ಟು) ಸ್ಫೊ 


ಆರುಕಾರು, ಆರುಕೋರು (ನಾ). ನೇಗಿಲು ಮತ್ತು ಅದಕ್ಕೆ ಸಂಬಂಧ 

ಪಟ್ಟಿ ಸಲಕರಣೆ (ಸ್ಟಾರ್‌), ಆರುಕೋರು (*ಸೂಣ್ತ. 9). 
(ಅರ್ಕ (ಬ ಆರ್ಮ್‌) * ಉರ್ಕು (ಆ ಉಲು)) | 

ಆರುಳೆಲಸೆ "ಆರುಗೆಲಪ ನೋ. | 

ಆರುಕೋರು "ಆರುಕಾರು' ನೋ. | 1 

ಅರುಗಾಲ (ನಾ). ಆರು ಖುತುಗಳು: ಆರುಗಾಲ ಮಳೆ ಜೊಯ್ದರೂ 
ಮುತ್ತುಗಳ್ಳೆ ಮೂರೇ ಎಲೆ (ಗಾಲ). 

[ರ್ಕ (< ಅಬ್ದು) * 1) 

ಆರುಗೆಲಸೆ, ಆರುಕೆಲನ (ಣಾ). ವ್ಯದಸಾಯದ ಕೆಲಸ; ಉಳುಮೆ; 
ಆರಂಬ: ರೈತರಿಗೆ ಸಂಳ್ರಾಂತಿ ಬೇಳೆಗೆ ಸಾಮಾನ್ಯವಾಗಿ ಅರುಗೆಲಸ 
ಮುಗಿಯುಕ್ತದೆ (ಕಂ). ಆರುಕೆಲಸ: ಆದಿನ ಹೊತ್ತಾರೆ (ದೇಗ್ಗೆ) 
ನಾಧ್ರ ಜರುಳೆಲನ (ಬೇಸಾಯ) ಮೂಡೋದಿಬ್ಬ (ಟೈಸಲ. ೧೦೪). 

[ಆರು (ಆ ಆರ್ಮ್‌) * ಕೆಲಸ) 

ಆರುಗೋರು (ನಾ). *ತೆಸ್ಸ ನಡೆಸುವ ಹುಟ್ಟು ? (ಕಾನದ. ಕೋಕ); 
ಪಾಳೋಕೊಂದಾರುಗೋಲು ಗೂಳೋಕೊಂದೊರುಗೋಲು ಬೊಬ್ಬೆ 
ಜೊಡೆದದೆ ಮಾಳೆಯಾನು (ಜಾವದ. ೧೨). 

(ಅರು? * ಕೋಲ್ಕು (ಆ ಕೋರ್‌,)) 

ಆರುಪಾರು "ಆರಪಾರ' ನೋ. 

ಆರುಬಟ "ಆರ್ಭಟಿ' ನೋ. 

ಆರುಬಟೆ "ಆರ್ಧಟಿ' ನೋ. 

ಅರುಭಟಿ "ಆರ್ಭಟಿ' ನೋ. 

ಅರುಧಟಿ "ಅರ್ಭಟಿ' ನೋ. 

ಆರುಮೊಗ "ಆರ್ಮೊಗ' ನೋ. 

ಅರುವನ್‌ (ನಾ). ನೇಗಿಲ ಮೇರೆ ಹಾಕುವ ತೆಂಗೆ (?): ಕುಂಕುರ 
ಗ್ರಾಜುದೆ ಚತುಸ್ಸೀಮದೊಳಗುಳ ಗಡೆ ಬೆಜ್ಜಲು ತೋಟಿ ತುಡಿಳೆ ಕಾಲು 
ಳಿ ಅರುವನ್‌ ಮೇಲುದನ್‌ ಮಗ್ಗ ಮನೆದಣ ಕಾಣಿಕೆ ದೇಂಗೆ... 


ಸುಂಕ-ರೊದಡಲಾದ ಸರ್ವ್ರೈಸ್ನಾದ್ಯ (ಹಳ. 1-11, ೩0೧-೯ ) 1313). | 


[ಆರ್ಕ (ಆ ಆರ್‌) * ಫೊನ್‌?) 
ಆರುವಾರ, ಅರವಾರ್ಕ (ನಾ). ಸಾಲಕ್ಕಾಗಿ ಮನೆ, ಜಮಾನು 
ಮುಂತಾದ ಆಸ್ತಿಯನ್ನು ಭೋಗ್ಯ ಹಾಕುವುದು; ಭೋಗ್ಯ: 
ಬಡ್ಮಿ ವಾಸಿ ಹೊಂನು ಭತ್ತವನು ಕಾಲಕಾಲಕೆ ನಡೆಸತೀರಡೆ ಯಿರಲಾಗಿ 


ಅತುವಾರದ ಬಿಟ್ಟು ಮುಂದೆ ಸಡೆಸುವಂತಾಗಿ (ಹೌಇಇ. 1೩-11, ಇ೬೦-೧೩ | 


1೪); ನರಸಸಿಟ್ಟಿಯ ತಂದುನ ದುಗ ಗೋವಿಂದಸೆಟ್ಟಿ ಆರುವಾಳವ 


ಅರುಸ್ಕರದ್ರವ (ನಾ). ಗೇರುಬೀಜದ ಸಾರ; ಗೇರೆಣ್ಣೆ: ಆಕ್ರಂದತ್ಟ್ವರೆ 
ಪರಿಗಕರ್‌ ಸೈರಿಸಲಾಜಡೆ ತಡೆಕಡಿಸಿ ಪಂತಂದತದ್ರುತರ್ರಿದಾನದಿನುರುತ್ಕ 
ಕದ್ರವಾವರ್ಶಗಳ8 ಗಂಭೀರೆಯಂ,.. ಛಯೆಂಕರೆಯಂ... ವೈತೆರಣೆಯಂ 
ಭೊಳ್ಳಾಗಳ್‌ (ಅಧಿಪ. ೫-6೬ ಪ). [ರುಪ್ಯರ * ಪ್ರರ) 
ಆಕುಹ "ಜಾ ಗಟ್ಟಿಯಾಗಿ ಕೂಗಿಕೆೊಳ್ಳುವುದು; ಕಿರುಡುವುದು 
(೪. "ದಾಯಾರುಹ' ಪರಾ. (ಅರು (ಆ ಅರ್‌) * -ಷ್ಟ) 
ಆರುಹತ (ನಾ). ೧. ಜೈನಮತ: ಅರುಪಕನುಂ ಬಿಟ್ಟು ಕೈದಧರ್ಮ 
ಥ್‌ ನೋ ಪಡೆದು (ಲವಣ. ೪-೧೩). ೨. ಕೈನಮಕರವನು; 
2 ಆರುಪಕೆಂ ಜನೇಂದ್ರದೆಂತಿರ್ದ ಮುಖಾನುಭಾವಂ (ಕರುಡ ೨9 
ಸ ೬ ಪ್ರಾಳೆಟವಿನಂ ಮುಸ್ನವಚ್‌ಯಾ ದ್ಯಾಳುಲದ ಫಿನ್ನಾರುತತರಂ 
ಭೀ4ಳರದೊಳಪಹರಸಿದೆಮ್ಮಾಡೈರ ಮಹಿಮೆಗಳನು (ಬನಡಿ. ೪೯-೨೬). 
(< ಸಂ. ಅರತ] 
ಆರೂಢ (ಗು). ೧. ಏರಿದ; ಹತ್ತಿದ. ೨. ಹೊಂದಿರ; ಪಡೆದ: 
ಆರೂಢ ನಿಜಮತೋಹಂಳಾರೋಕ್ಯರ್ಪಪ್ರಳಾಶಮೂರ್ಜಿತ ಸದಳಂ 
ಉರಂ (ಕವಿರಾ, ೬-೧೯೮); *ರೊಥಮಾದನೆಯುಂ ಅಂಕರ್ನಿಗೂಢ 
ಕೋಳೋದ್ರೇಕೆಯುವದೂಗಿರ್ದೆ ಓಜ ತ ನೂಜಿ ಗೆ ಬಲ್‌ಯನಟ್ಟಿದಾಗಳ್‌ 
(ಅದಿತಿ. ೩-೪೬ ಪ) ಇಂದ್ರಂ. .. ಐರಾವತಾರೂಢಂ ಲೋಕಪಾಲ 
ಸ್ಯ ಮಹಾಯುಡೃಂಗೆಯ್ತುಮುಂ (ಲಾರಾನೂ, ೧೦-೧೩೫ ವ). 
೩. ಕೈಕೊಂಡ. *ಆರೂಢತನ', "ಆರೂಢಪ್ರತಿ ಜ್ಞ ಶರಾ. 
(ನಾ2೪. (ತಶ್ತ್ವಶಾ) ತತ್ತ್ವಜ್ಞಾನಿ; ಜೀವನ್ಮುಕ್ತ: "ವಿಶ್ವ ಏಳ್ಳತಿ 
ತೋಡೆ ಸಾತ್ವ[ಪಾಳಾ. ಅತ್ಮ ]ಜ್ಞಾಗದಿಂ ಸಡ್ಕೋಮುಕ್ತನಪ್ಪಾ. PH 
ಆರೂಢಸಶ್ರಂಗ(ವಿವೇಕ. ೧೩), ಭಟೂಧಢನಾರ ಮತ್ತೆ ಈ ರೂಢಿಯ ಇನಶಾ 
ರನ ಹೊಆಲೇಕೆ (ಮೋಳಿದೂ ೧೬-೬೬) ಅಶೀಶಣ್ಪ್ಹಾನಿ ಆರೂಢ; ಆರೂಢ 
ನನಾರೂ ಆಳಾಯದಾರದಯ್ಯ (ಅವಡಂ. ಉ-೩೬೩), ಔ, [ಜ್ಯೋತಿ 
ವಿಶಿಶ್ಟ್ರಕ್ರಮದಿಂದ ಆರೋಸಿಶವಾದ ಅಥವಾ ಕಲ್ಪಿತವಾದ ಲಗ್ನ: 
ವಾದಟ್ಛಾ ಯೆಯನಿಟ್ಟು ಹೋಯಿಸದಲಿಟ್ರಾಯಂಗಳಿಂ ಹೋರೆಯಿಂ 
ದೋದಿ ವೃಚ್ಛಳಲಗ್ನದಿಂ ಸರುತದಿಂದಾರೂಢದಿಂ ನೋಡಿದಾನೋಧಂ. 
ನೆಚ್ಚಿನ ನಮ್ಮ ಡೋಯಿಸಿಗೆಂ (ಸುಳುರೂ, ೩-೨೦). ಓ, ಕುದುರಿ, ಆನೆ 
ಮುಂತಾದ ವಾಹನಗಳನ್ನು ವಶಕ್ಳೆ ತಂದುಕೊಂಡು ಸವಾರಿ 
ಮಾಡುನ ಕ್ರಮ. "ಆರೂಢಸರ್ವಜ್ಞ' ನರಾ. [ಸಂ.]) 
ಅರೂಢಳೋಪ (ನಾ). ಕೋಪಹತ್ತಿದವನು; ಕೀಗಿದವನು: 
ಆರೂಢಳೋವನುಂ ಪ್ರತಿಷ್ಠಾ ರೂಢನುಮೂಗಿ (ಗರಾಯು. ೨-೧ ದ). 
(ರೂಢ * ಕೋಶ) 


ಆರೂಢತಪೆ 


ಆರೂಢತಪ (ಗು). ೧. ತನಸ್ಸಿನ ನೆಲೆಯನ್ನು ಎಂದ; ತಪಸ್ಸನ್ನು! 
ಕೈಕೊಂಡ. ೨. ಮಾಘಮಾಸನನ್ನು ಹಿಡಿದ. ೧, ೨: ಅಜಿತಸೇನ | 


ಮಹಾರಾಜಂ, .. ಸಾಯಂತನ ತಠೆಡೆಯಂತೆ ನರಿಶೃತಾಂಬರನುಂ. . . 

ಶಿಶಿಕೆಸಮಯರಂ೫ ರೊಢತಪನುನೂಗಲೊಡಂ (ಡಂದ್ರಧ. ೯-೪೧ ದ). 
(ಸಂ. ಅರೊಢತನಸ್‌) 

ಆರೂಢಪಥ (ನಾ). ಜೀವನ್ಮುಕ್ತನ ದಾರಿ; ತತ್ತ ತ್ರ್ವಜ್ಞ್ಞನಿಯ 

ಬಾಳಿನ ಕ್ರಮ: ಹಿರಿಯ ಯೋಗದೆ ವಿರತಿವಥ ಆರೂಢಮಾರ್ಗದದು : 


ಆಡು ಸುಲಧನಲ್ಲಾರೂಢಪಥೆನೆಂದಾ (ಹ್ಞಾನಹಂ ೨೩-೩). | 


[ಆರೂಢ * ಪಥ] 

ಆರೂಢಪದವಿ (ನಾ). ಮುಟ್ಟಿದ ನೆರೆ, ಸ್ಥಿತಿ: ಕುಲಮದ ಛಲದುದೆ 
ನಿಮ್ಮಾಮದದವರ ತೋಜದಿಲಾ ಅವರೆ ಅರೂಢಪದನಿಯನೆನಗೆ ತೋಟ 
ದಿರಾ (ಅವಟಂ. ೧೦೨-೪೬೪). [ಆರೂಢ * ಪದಂ) 

ಆರೂಢಪ್ರತಿಜ್ಞ (ನಾ). ಶಪಥನನ್ನು ಕೈಕೊಂಡನನು: ಅರೂಢ 
ಪ್ರತಿಜ್ಞನಾಗಿ ನಾಗಪ್ಪರಕ್ಕೆ ವಂದು (ದಂನಭಾ. ೨-೫೦ ನ). 

(ಸೆಂ. (tag * ಪ್ರತಿಜ್ಞಾ * -ಲ್ಯ)) 

ಆರೂಢಯೋಗಿ (ನಾ). ಸಿದ್ದಿ ಯನ್ನು. ಪಡೆದ ಯೋಗಿ; ಸಿದ್ಧ 
ಜೀವನ್ಮುಕ್ತ: ಅರು ಹರಿಗುಣನಾಮಳಥನರ ಮ 
ಎರಕ್ತರದಾರು ಪರಮಾರೂಢಯೋಗಿಗಳಿದನು ಸೇವಿಸಲು (ನಿಭಾಗ. 
೨-೧-೧೪). (ಸೆಂ. ಆರೂಢಯೋಗಿನ್‌) 

ಆರೂಢನಿದ್ಯೆ (ನಾ). ಕುದುಕೆ, ಆನೆ ಮೊದಲಾದ ವಾಹನಗಳನ್ನು, 
ವಶಕ್ಕೆ ತಂದುಕೊಂಡು ಸವಾರಿಮಾಡುವ ವಿದ್ಯೆ, ಲ್ಲಾನ: 
ಅನೇಕರಂ ಭವದೀಯ ನಗರಿಯ ೦ ಪುಗುತಂದುದುನುಂ ದೇವರಾ 
ರೊಢವಿವ್ಯಾಪ್ರಭಾನದಿಂ ಕಂಭಕ್ಕೆ ತೆಂಡುದುಮನೆಈಾದೆಂ (ಡಂದ್ರಪು. 
೯-೧೦೨ ದ), [ಆರೂಢ * ಎಡೆ N | 

ಆರೊಢಸರ್ವಜ್ಞ (ನಾ). ಕುದುಕ್ಕಿ, ಅನೆ ಮೊದಲಾದ ವಾಹನ ೫ 
ಗಳನ್ನು ವಶಕ್ಕೆ ತೆಗೆದುಕೊಂಡು ಸವಾರಿಮಾಡುವ ವಿದ್ಯೆ ಮಿ 
ನಿಷ್ಲಾತನಾದವನು, ಬುದ್ಧಿವಂತ; ಒಂದು ಕ ಚ 
ರೆಂಕುರನಮ್ಮನಗನ್ಮನಾರಣಂ ಸಾ] 
ನುವಾಕ್ತನಾಣ[ಯಗ)ಣಿಂ « « « ಶ್ರೀಮುದೆರಿಕೇಸೆರಿಯರೆಸೆರ್‌ (ಳ ಇ ೪. 


೨೪-೮-೬೫; ಕಿನೆಯತತ); ಆರೊಢಸರ್ವಜ್ಞನಂ ಪೈಂಿನರೇಂದ್ರೋ 11 


ದ್ವಾಮದರರ್ಫೋದ್ಮಳನನನೆ ಕಥಾನಾಯಳೆಂ ಮಾಡಿ (ದಂಪಧಾ. ೧-೫೧). | 
[ಆರೂಢ + ಸರ್ವಜ್ಞ) 
ಆರೂಢಸ್ಥೆ ಲ (ನಾ). [ನೀತ್ಸೆ] ಜೀವನ್ಮುಕ್ತನೆ ಸ್ಥಿತಿ; ಸಿದ್ಧನ ಸ್ಥಾನ: ; 
ಅಜಗಣ್ಣನ ಬಐಕ್ಶನ್ಮಲ ನಿಜಗುಣನ ಆರೂಢಸ್ಮಲ » ೨೬ ಅಂತವರ ಕರುಣ 
ಪ್ರಶಾದನೆನಗಾಯಿತ್ತು (ಮತಾದೇ. ೩೪-೧೯೬). 
ಆರೂಢಿದೋಲು (ಕ್ರಿ). ಎನಯವನ್ನು ತೋರು ; ಸೌಜನ್ಯವನ್ನು! 
ಪ್ರಕಟಿಸು (3): ನಾರಿಯರೆಟ್ಟರು ಸಿಂಧುದೇವಿಗೆ ಸೆರನಾರೂಢಿಡೋದ : 
ಮೌಕ್ತಿಕದ ಹಾರ ಮಾಣಿಕೃದುಂಗುರ ಮೊದಲಾದುಪಟಾರವಸ್ತುವ | 
ಕೊಟ್ಟಿರೊಸಿದು (ಛಂಡ. ೬೫-೯೬). [ಅರೂಢಿ * ತೋಟ) 


ಅರೂಢೆ (ನಾ). ೧. ಎರಿದವಳು ; ಹತ್ತಿದವಳು : ಮತ್ತೊ ರ್ನಳತಗರ್ಥ 4 


ಪರ್ವತಾರೂಢೆ (ಸುಳುದೂ, ೧೧-೧೩ ದ). ತಿ. ಸಿದ್ಧಿಯನ್ನು ಪಡೆದ. 
ವಳು. (ಸಂ. ಆರೂಢಾ) 

ಆಕಿ `ಪಾಕ್ಕಿ' ನೋ. | 

ಆಕ್ಕೆ (ನಾ). ದನಕರು, ಕುದುರಿ ಮುಂತಾದ ಪ್ರಾಣಿಗಳ ಗೊರಸಿನ | 


ಹಿಂಭಾಗದಲ್ಲಿ ಬೆರಳಿನಂತೆ ಬೆಳೆದು ಕಾಣನೆ ಧಾಗ; ss! 45 


ಗೊರಸು; ಜೆಟ್ಟಗೊಳಗು; ಕೋಳಿಯ ಕಾಲಿನ ಹಿಂಭಾಗದ ಕೊಕ್ಕೆ: | 


uo 


| 

|| 
| 
HN 


[ಆರೂಢ * ಸ್ಥಲ] [38 


ಳೂರ್ಲೆಗಳಾರೆ ಕೋಜಾಯೂಕಿದೊಲಿಕೆ... ವಾಚಿ ಟಿರಾಯು ನಿಶ್ಚಯಃ 
(ಕೋಳೋವ ೧೧-೭೫) ; ಕಿಬುಗೊಳಗಿನ ಆರೆಗಳ್‌ ಕೂಂದಲ್‌ ಸಟ 
ಮಾಗಿ ಳೋಟಾಯ ಆ(6)ರೆಯ ಮರ್ಯಾದೆಯಲ್ಲಿ ಮೊನೆಯಾ 
ಇರುಹ (ರೊ ಕೊ (ಪ. ೧೧೧೬೫ ಟೀಕೆ); ವಿಸರುಹದಂತೆ ಕೇಡ 
ಮನಾಂತುದು ಮೆಯ್ಸೆಲಿಯಂಕಿರಾರೆ ಕೂರ್ಜಿಸೆದುದು.. , ಪುಂಜನಸ್ಮತೆ 
ಸುವಸ್ತುವಿನಂಶಿಕೆ ತಳ್ತು ಹೇಂಟಿಯೊಳ್‌ (ಯಲೋಡ. ೩-೬೪). 
(ದೇ.8 ತಮಿ. ಆರಿ ಡಎದ್ವ್ಧ; ಮಲ. ಆರ್‌ ಇ ಬಿದುರಿನೆ 
| ಡೂನಾದ ಕುಡಿ) 
: ಅಕ್ಕೆ (ನಾ). ೧. ಚರ್ಮವನ್ನು ಕತ್ತರಿಸುವ (ಮೋಚಿಯ) ಇಳಿ. 
10; ತಿ. ಸಣ್ಣ ಡೊರಿ; ಕಕಾರಿ. ೩. ಅಂಕುಶ. "ಆಕೆಕಾಅ' ಪಣ. 
೪. ಕೋಳಿ ಕಾಳಗದಲ್ಲಿ ಕೋಳಿಗಳ ಕಾಲುಗಳಿಗೆ ಕಟ್ಟುವ ಸಣ್ಣ 
ಕತ್ತಿ: ಗಣಯ ಫಳಫಳರವಂ ಬಾಯಲುಡುದ ಕೆಳೆಕೆಂಬ ನಾದದಾರಿ[ಕ] 
ಗಳೋರೆಂತುಂತಿತಾಗಲ್ಲೈಆಳೆಸುತುದು. ಬಿಜುದನಿಗೆಯ್ಯಲ್ಳೈ ನೆಗೆದು ತಾಗಿರು 
ವಾಗಳ್‌ (ಕಾಂಶೀತ್ವ, ೧೨-೧೧೫) ; ಮಸೆಮಸೆಂರೆಗಳಂ ಳಕು]ರಿಯು 
ನೀರಂ ಕಿವಿಯ ಗಹುಯ ಮಡೆಯಂ ಶೆಜನಾರಿಸಿ ಬಿಡೆ ಕೋಟುಗಳೆರೆಯೂ 
««« ಉದುತ್ತಿರೆಯುಂ (ತಾಂತೀಕ್ವ. ೧೨-೧೧೬). [ಸೊ. ಅರಾ) 
ಆರ್ಮೆ (ನಾ). ೧. ಗಾಡಿಯ ಚಕ್ರದಲ್ಲಿರುವ ಮರದ ಕಾಲು, ಕಡ್ಡಿ. 
೨. [ಗಣಿತ] ತ್ರಿಜ್ಯ: ದಕ್ರಕೇಖೆಯ ಗುಣನನ್ನೂ, ಅದರ ಎರಡು 
»  ತ್ರಿಜ್ಛ ಅಫಬಾ ಅರೆಗಳ (ual ೪೮೮೦5) ನಡುವೆ ಆರುವ ಕ್ಷೇತ್ರಳೂ 
»| ವನ್ನೂ ಆರ್ಕಿಮಿಡೀಸನು ಕಂಡುಹಿಡಿದನು (೧ಕವ. ೩೮) ಈ ಲ್ಲೆಂ, ೪6] 
ಆಕ್ಕಿ “ಆ೦ಯ' ನೋ. 
ಆರೆಕಾರ (ನಾ). ಮರಾಕೆಯವನು (೪. 
[ಆಕ್ಕೆ (ಆ ಅರಿಯ) * -ಳಾರ (ಆ -ಳಾಲ)) 
ಆಕೆಕಾಅ, ಆರೆಗಾಅ (ನಾ). ಆನೆಯನ್ನು ಹತೋಟಿಯಲ್ಲಿ ಇಟ್ಟು 
ಕೊಳ್ಳುವಾಗ ಮಗ್ಗುಲಲ್ಲಿ ಆಕೆಯನ್ನು ಹಿಡಿದು ನಿಂತಿರುವ 
ಕಾವಲುಗಾರ; "ಕಾರ್ಯದಲ್ಲಿ ಸಮರ್ಥ, ಭಟಿಕ್ರೀಷ್ಮ, ಪರಿಕಾರ, 
ಕಾವಭಟ, ಅಂಗರಕ್ಷಕ” (ಪ್ರಭಣ್ಣ) : ನಡೆಡೆಳ್ತಂದತ್ತು ಳಕ್ನೆಂ 
ಪ್ರಿ ಮೊಗವಡಲಾಟೋಪಮಂ ಬೀಜಕಿ ಪಕ್ಳಂಬಿಡಿದಳ್ಳು ತ್ತಿರೆಗಾಜರ್‌ 
ಬರೆ ಭರೆದರದಿಂ ಮೇಗಣಾರೋಹಳರ್‌ ಬಾಯ್ತುಡೆ (ಇ ಗದ. ೧೫-೩೪); 
ಸಟ್ಟಿದಾನೆ, ,. ಅಳವಿಗೆ ಬಂದಾರೆಕಾಜರನರಿದು ಸಣ್ಣಿ ಸುತಂ (ವಾಪಸ. 
ಉಂ); ಮಾವಂತರೆಂ ಮುಯದಿಕ್ಕುತುಂ ಆ[ಪಾಕಾಂ. ಹಾ]ರೆಳಾಜರ 
ನೆರೆದು ಸಣ್ಣೆಸುತ್ತುಂ (ನಂಬರ. ೨-೨೩) ; ಬೊಬ್ಬೆಗುಡುವಾಕೆಳಾಇರ 
ಘುಳುಘುಳಿಸುವ ದೀರವೃಂದದ (ಗಿ೦ಳ. ೬-ಸಟವ) ) ವಾಕ್ಸಿಸುವಾರೆಳಾಣರ 
ನೆರನಿಗಳಂ ಕೈಸನ್ನಿಯಿಂ ನಿವಾರಿಸುತ್ತುಂ (ಅನಂತ. ೨೨೪ ದ); 
ಮನ್ನಣೆಯ ವವನಂತರುಮನಾರೆಕಾಜರುಮಂ ಮಾಜಿ... ಗಿಜ) 
ನೆಯ್ನುದ ಸೊರ್ಳಾನೆಗಳ (ಕಟ್ಟಿ. ೪೪); ಕಟ್ಟುಪಂಜರದಿಂ ಪೊಂ 
ಮಟ್ಟು ಬರುಕ್ತಬ್ಬರಿಸುದಾರೆಕಾಡರ ಬೊಬ್ಬೆಗಳಿಗೆ ಬೆಬ್ಬಳಂ ಪೊಗರೆ 
(ಪುಗ್ಳಾಪ್ರ. ೨-೭ ದ); ಅರೆ93ಆರ ಚಿಗುಳಿದುಳಿದು ನರಹಿಂಗಬೊನೆಯರ 
ಪಟ್ಟದ ಭದ್ರದಂತಿ (ಸೌಂದಚಿ. ೩-೧೩) ; ನಿಟ್ಟೋಟದಿಂ ಬೀದಿವರಬಾಕೆ 
ಕಾಜರನರೆಯಟ್ರಿ (ರಾಟಕೇ, ೬-೧೧ ನ); (ಚಂದ್ರಧ. ೯-೧೦೨; ಇಲಲ 
೧೧೨-೩; ಶೃಷವಿ. ೨-೬೩೦ ನ ಮೋ). ಆರೆಗಾ ಅ: ಗುಳ ಬಿಗಿದ 
ಆ!ಂಚೆಯ ದೊಗನರಿಗೆ ಕದಳಿಕೆಯ ಗಳೆನಿಂದ ಸಬಳಿಗರು ಜೋಧ ಸಂಕುಳ 
ಹೀಲಿದಕೆಸುತ್ತಿದಾರೆಗಾಣ (ಪಾಕಾಂ. ಕಾರಿಕಾರ)ರು ವೀರಡೌಡೆಗಳುವೆರಓಿ 
ನಿಂದಭ್ರ ಕರಿಗಳು (ಸೊ ಮಡ. ೫-೬೦); ಬಲಚಿಗಾಲೊಳಗಿರಲಾಕೆ 
| ಗಾಜರು ಕಂಡುಬುಬಿ ತಡೆಯಲಂಶವರ (ದಂಪ್ರಜಾಂ, ೨೦-೫೬). 


(ಅಕ್ಕಿ « ೨ಳಾಲ) N 


ಆಕಿಗಟ್ಟಗೆ 


ಆಕಿಗಟ್ಟಗೆ (ನಾ).೧. ಚೂಪಾದ ಆಯುಧವನ್ನು ತುದಿಗೆ ಆಳವಡಿಸಿದ | 
ಕೋಲು; ಕಟಿ; ಭಲ್ಲೆಯ : ಆರೆಗಟ್ಟಗೆ ದೊಳೆವಣಿ ಕೂರಂಕುರ; 
ಸೇರಿ ದಾಜಿಸುವ ದೌಡೆಗಳ ಕೂರಾನೆಗಳನೇಟ್‌ ಮಾವಟಿಗರು ಬಂದಣರ 
ಭಟಿಯ ವೃತ್ತಿಯಿಂದ (ಕುಂ ಸಾ*.೧೧-೨೬)  ಆರೆ[ಪಾಕಾಂ,ರೆ]ಗಟ್ಟಿಗೆಗಳ 


ಆರೋಗ್ಯಳಾಗ್ಯ 


ಆರೋಗಣಂಗೆಯ್‌ : £ೀನೀಯೋಗರದ್ರ ತಾಕಂಗಳಾಇದ ಮುನ್ನ 
ಎ ಆರೋಗಣಂಗೆಯ್ದ ಮುದಂ ಪೊರೆ (ಬಸದಿ. ೨೩-೩೪). 
(ಕರೋಗಣೆ * ಗೆಯ್‌ (ಆ ಕೆಯ್‌)) 


| ಅಕೋಗಿಸು, ಆರ್ಫಿಸ್ಕು, ಆರೊಗಿಸು (ಕ್ರಿ). ಊಟಮಾಡು; ತಿನ್ನು ; 

ಸೇವಿಸು; ನೇಳಾತಿಕ್ರಮನೂದಭ್ರದಾರೋಗಿಸಲ್ಯಟ್‌ಮೆಂದು ನುಡಿ 
ದೊಡೆ (ಆಡಂ. ೪೬-೨೨); ದಿವ್ಶಾಹಾರೆಂಗಳನಾರೋಗಿಸಿ ಕೆಯ್ಯಟ್ಟ 
ಕೊಂಡು ಕಂಟುಲಂಗೊಂಡು (ಪಂಪಛಾ. ೫-೬೬ ದ); ಏರರಾಗ್ನಿಸಂದ 
ದೆಂದದಿನರ್ಧಾ ಪಾರದುನಾಕೋಗಿಸುವಾಟಾರದಿಂ (ಸುಕುರೂ. ೪-೫) 
ಬೀಗಿ ದೆಳೆದು ನಧಕಡರ್ದೊಡೆ ದೇವರ್ಳಉರೋಗಿದ ಸವಿಗಾಣರ್‌ ಪೋಗಿ. 
ಮಾಡುವುಡೇನೆನುಶ ಅಜ್ಜಿ ತಲೆವಾಗಿದಂತಿಹುದು ರಾಜಾನ್ನ (ಮೋಹಕ, 
3-೪೧). ಆರೈಸ್ಮು 2 ಟಸವರುಟಂ ನಲಿದು ಫುಜ್ರಾಂಜಲಿಯನೀಯಿ... 
ಅರೈಸಲಿಕ್ಯುತ್ತುಭೀಟಾಂಗು ಬೊಲ್ಲೆಂದು ಮಾರಾರಿಯಂ ಶಂಭುವಂ ಬಣ್ಣ 
ಸುತ್ತಂದು ಶಮ ತಮಗೆ ನೇಮರದಿಂದರ್ಶಸಲ್‌ ತೊಡಗಿದರು (ಬನಂ, 
೬-೧) | ಹಾಲುಂಡೆ ಮೃದುವಾದನೆರೆ ಲಿಂಗ ಕೊಳ್ಳಿಂದು ಖಾಲನಾಕೈಸು 
ಮತ್ತಾವುದುಂ ಬೇಡೆಂದು (ಬನಂ. ೭-೧೨೬). ಆರೊಗಿಸು: ಅಟ್ಟುತ್ತುಂ 
ನನಾಯಂಗಳಂ ಕೆಲಳೆಟ್ಲಂ ಭರತೇಶನಾಕೊಗಿಸಿದಂ ಕೆಲ್ಮಾಣಳಾಜುರಮಂ 
| (೪೦ತ- ೧೧೨೨೭) ; ಅರೊಗಿಸಿದೆಂ ಆರೋಗಿಸಿದೆಂ (ಕಮದ. ೧೧೪ 


ನಡುವೆ ಸಿಶ್ಸಿದ ಮದಬಾರಣದಂತೆ ರೇದೊಳು (ಳುಲಾ ಸಾ *. 5೬73). | 3 
೨. ಹಾರೆಕೋಲು. (ಅಕ್ಕೆ (ಆ ಪಾಲಿ) * ಕಟ್ಟಿಗೆ) |; 
ಆಕಿಗಾಅ "ಅಕಿಕಾಅ' ನೋ. | 
ಆಕಿಗೊಂಬು (ನಾ). * ಆರೆಗಟ್ಟಗೆ೧: ಕೋರಳನುಕಡೆ£ದೀ ul j 
ಸೆಳೆಗೊಂಟು ದೂನಿನೀಮಾಗಶ್ಹಂಬೇರಮುದುನಳಹುನಂಗಜನೀರನ | 
ಒಡಿವಾಕೆಗೊಂಬೆನಲ್‌ ಕೊಗೆಯಿಸುಗುಂ (ಕುಲ್ಲಿಡಿ. ೬-೨೪). HO 
(ಅಕೆ, (ಇ ಪಾಕಿ) * ಕೊಂಬು) | 
ಆರೆಗೋಲು (ನಾ). ಮುಳ್ಳು, ಕುರುಡಲು ಗಿಡಗಳನ್ನು ಸೌಡಿಗಾಗಿ | 
ಬಳಸಲು ಡುಚ್ಚಿಕೊಂಡು ಹೊತ್ತು ತರುವ ಕವಲುಗೋಲು 
(de). (ಕಳ್ಳ, (ಆ ಹಾಲಿ) * ಕೋಟ (ಆ ಕೋರ್‌,)) | 
ಅಕಿಣ್ಣೆ (ನಾ). ಕಾಯಿಸಿ ಆರಿಸಿದ ಎಣ್ಣೆ (1): *ರಾಜ್ಯಲಾಳೋರ [1 
ಮಗನಿಗೆ ಆಕೆಕ್ನೆ ಕೂರೆನ್ನೆ ಅದ್ಮಾನದೆ ಒಳ್ಳೆಣ್ಣೆ ಪಟ್ಟಲಾಳುವರ ಮುಗೀಗೆ| 
ಪಕ್ತಿಕ್ಲೆ ಒತ್ತೆಗ್ಗೆ ಪನ್ತುದೂನದೆ ಪರಳೆಕ್ಲೆ - ಪಠಳೆಕ್ಲೆ ಕಂಧ್ರೆ - ನಿಸ್ತ್ರೇರ 


ಕೈಯ ಉಗುಕೆಕ್ಮ ಹತ್ತುತ್ತಾರೆ ಹಳ್ಳಿ ಬಾ. ೭೬). ಪ್ರಯೋ), (ಅರೋಗಣೆ ೪ -ಇಸ್ಕು. ! ಕೆಲು. ಅರಗಿಂಡು]) 

(ಅರು * (ಆ ಅಜ್ಯು) * ಎಕ್ಕೆ] | ಆರೋಗ್ಯ (ನಾ). ೧. ಕೋಗವಿಬ್ಲದಿರುವುದು ; ಸ್ವಸ್ಥತೆ; ಸೌಖ್ಯ: 
ಅಕೆಯ "ಆರಿಯ' ನೋ. 2] ಅಯುರಾರೋಗ್ಯಯುತಸಂಪದಜೇಯದೃದ್ಧಿಯನು.... ಶ್ರೀಯುಮೇಶ 
ಆರ್ಕ "ಅರಯ್‌ ' ನೋ. ಕೊಡುತಿರಲು (ಬಸಘ. ೬೧-೪೧). (ಪಂ.) 
ಆರೈಳೆ "ಆರಯ್ಕೆ ' ನೋ. [ಆರೋಗ್ಯಳರ (ಗು). ಆಕೋಗ್ಯವನ್ನು ಕೊಡುವ : ಆರೋಗ್ಯಕರವಾದ 
ಆರೈಳೆಗೊಳ್‌ (ಕ್ರಿ). ವಿಚಾಂಸಿಕೊ; ಮೇಲ್ವಿಚಾರಣೆ ಮಾಡು: | | ಬದುಕು ಸಾಗಿಸಲು ಬಾವು ಈ ಜೀವಿಗಳಿಂದ ಸುರಕ್ಷಿತ ಬಾಗಿರುವುದು ಅವಶ್ಯ 

ವಿಜಯಾರ್ಧಧಾರಿಚೇಧರದಿದಿಂಗೊಳು ಅರ್ಕಿಳೆಗೊಂಡು ದುಮಾನದ (eas. ೪6). [ಹೂಂ.) 
ಹೊಯ್ತುತನಾ ಉಜಸಿಂತರುಲ್ಬನೊಳು (ಭಂಡ, 3೪-೪೬). [nl ಆರೋಗ್ಯಕಾರಳೆ (ಗು). - ಆರೋಗ್ಯಕರ : ಎಂಟು ೫೪೫ು ಹದ್ಲಿ ಮಾಡು 
[ಕ್ಕಳೆ (ಆ ಆರಯ್ಕೆ) * ಕೊಳ್‌) | | ಧಮ ಎಬ್ಬರಿಗೂ ಅಕೋಗ್ಮಕಾರಳದದೆ (ಮುಂಟಯು. ೪-೧೬)... (ಸಂ.) 


ಆಕ್ಕಿಸು "ಆಕೋಗಿಸು' ನೋ. 
ಅಕ್ಕಿಸ್ಸು "ಆರಯಿಸು' ನೋ. 
ಆಕೊಗಿಸು "ಆರೋಗಿಸು' ನೋ. 
ಆಕೋಗಣ "ಆಕೋಗಣೆ' ನೋ. 


|ಆರೋಗ್ಯಕೇಂದ್ರ (ನಾ). ಜನತೆಯ ಆರೋಗ್ಯವನ್ನು ನೋಡಿ 

| ಕೊಳ್ಳುವ ಒಂದು ಸಂಸ್ಥೆ. [ಆರೋಗ್ಯ * ಕೇಂದ್ರ) 

'ಆರೋಗ್ಯಗೃಹ (ನಾ). ೧. ಔಷಧಿ ಅಂಗಡಿ. ೨. ಔಷಧಕಾಲೆ; 
wl ಅಸ್ಪತ್ರೆ : “ಛೇಪಣನಿವಾಸರೆನಲು ಆರೋಗ್ಯಗೃಹಮಕ್ಕುಗ (ಮೂಗರಾ. 


ಆಕೋಗಣಂಗೆಯ್‌ "ಆರೋಗಣೆಗೆಯ್‌ ' ನೋ. | | sr). [ಆರೋಗ್ಯ * ಗೃಹ) 
ಆಕೋಗಣೆ, ಆಕೋಗಣ (ನಾ). ಊಟ; ಭೋಜನ: ಕ್ಲಾರಾಮೃತ | | ಆರೋಗ್ಯಗೊಳಿಸು (ಕ್ರಿ). ಸ್ವಸ್ಮಕೆಯನ್ನು ಉಂಟುಮಾಡು; 
ರತದಲ್ಲಿ ಓಗರದ ದೂಡಿ ಆರೊ 4 ಗಣ ಯೆ ಮೂಡಿದೆಸು (ಅರಡಂ. | I ಆಕೋಗ್ಯವನ್ನು ಉಂಟುಮಾಡು ; ಆರೋಗ್ಯವನ್ನು ಒದಗಿಸು: 


ಣಂ), ಲಿಂಗವಾರೋಗಡೆಯ ಮುಡಿ ಮಿಕ್ಳುದು ಪ್ರಸಾದದಡೆ' | ಕರೀರವನ್ನು ಆರೋಗ್ಯಗೊಳಿಸುದುದಕ್ಕೆ ಅದು ಅವಶ್ಮಕದದೆ (ಮುಂಬಯಿ, 
(ಜಡಾರ. ೫0-8೯); ಅಗ್ಭವಚೆ ಹವಗಳೆಂ ಬೇಗಂ ಶಂದಂಕಂಕೆ ಪೂಜೆ | ರ್ಜ). (ಆರೋಗ್ಯ * ಕೊಳ್ಳ * -ಇನ್ಬು) 
ಗೆಯ್ದೊಕೋಗಡೆಗಿತ್ತು (ಬಸರ. ೪-೪೨) ; ಹೆಣನ ಹೊನ ಸಿಡಿರಡಗು: | ಆಕೋಗೃಚಕ್ರ (ನಾ). [ಮಂತ್ರಶಾ) ಆಕೋಗ್ಯವನ್ನು ಬಯಸು 
ಕೊಂಕಣಿಯೊಳಿಸೆದುವು ಉಲನಾರೋಗಣೆಗೆಮಿಗೆ ನಡಿಸಃವ ನೋಡದೆ , ವವರು ನಿತ್ಯವೂ ಪೂಸಿ ಧರಿಸುವ ಒಂದು ಬಗೆಯ ರೇಖಾ 
ಮೂಣದೆಂಬಂತೆ (ಕು ವ್ಯಾ ೪೬. ೪-9೪); ಮನೆಯೊಳು ಶೀವಿಡ ದಿವ್ಯ! ; ಯಂತ್ರ, --ತಾಯಿತಿ: ಅರೋಗ್ಯಡಕ್ರಮುಂದೀಯಂಕ್ರಡ ಹೆಸರು. 
ನೆಬ್ತುಗಳ ಜೇರಗಕೋಗಣೆಗೆಂದೆಟ್ಲದ ಭಕ್ತಿ ಭಾವದಿ ಪಂಕೋಧಿಡ್ರಮು] | ಈ ಯಂಕ್ರಮಂ ಪ್ರತಿದಿನ ಆರಾಧಿಸುವುದು (ಪ್ರತಿಜ್ಠಾ. ೧೨-೪೭). 
(೩೦೬ ಅ). ಆಕೋಗಣ: "ಆರೋಗಣಂಗೆಯ್‌' ಪರಾ. ! [ರೋಗ್ಯ * ಚಕ್ರ) 
(2-1 ತೆಲು. ಆಕೋನಿಣ, / ಪ್ರಾ. ಆಕೋಗ್ಸ ; ; | ಆರೋಗ್ಯಧಾಮ (ನಾ). ಆರೋಗ್ಯವನ್ನು ಪಡೆಯುವುದಕ್ಕೆ ಹಿಕ 
ಹಂ. ಅರೋಗಬಾ ; ಮರಾ. ಅಲೋಗಟೇ; ಕೆ | ವಾದ ಸ್ಥಳ: ಆರೋಗ್ಯಧಾನದಲ್ಲಿ ಅನರ ಟಕಿತ್ತೆ ನಡೆಯುತ್ತಿದ್ದಾಗ 
ಗುಜ. ಆರೋಗ್ನೂ) | (ತಳ. ೨೪೬). (ಆಕೋಗ್ಯ * ಧಾರು) 
ಆರೋಗಣೆಗೆಯ್‌, ಆಕೋಗಣಂಗೆಯ್‌ (ಕ್ರಿ). ಊಟಮಾಡು : | | ಆರೋಗ್ಯಭಾಗ್ಯ (ನಾ). ಆರೋಗ್ಯದ ಸಂಪತ್ತು ; ಕೋಗವಿಬ್ಲದಿರುವ 
ಿಮ್ಮಡಿಗಳೆನ್ನಮೇಲಣ ಇರುಣ್ಮದಿಂ ಮದೀಯ ಗೃಹದೊಳಂ | ಭಾಗ್ಯ: ಭಣದೂಕನು ಕಮಗೆ ಅರೋಗ್ಯಭಾಗ್ಯದನ್ನು ಕರುಡಸಳಿ 
ದಾರೋಗಜೆಗೆಯ್ತುದೆಂದು ವಿನ್ನರಂಗೆಯ್ಕೆ (ಕೃ ಷ ಎ. ೧9-೩೨ ನ).! 1 ಎಂದು ಪ್ರಾರ್ಥಿಸುತ್ತೇವೆ (ಲಂ). [ಅರೋಗ್ಯ * ಭಾಗ್ಯ) 


ಆಕೋಗ್ಯಮಣಿ 


ಆಕೋಗ್ಯಮಣಿ (ನಾ). ಅಭಿಷೇಕಮಾಡಿ, ಆ ತೀರ್ಥವನ್ನು ಸೇವಿಸು 
ಪುದಂಂದ ರೋಗವನ್ನು ಪರಿಹಾರಮಾಡುವ ಒಂದು ಮಣಿ: 
ಅಭಿಷೇಕಗೊಳಿಸಿದೆ ತೀರ್ಥಸೇವನದಿಂ ರೋಗನಿವರ್ತಕಮಪ್ಪ ಆರೋಗ್ಯ 
ಮಣೆ (ವಿವೇಕ. ೨೧೦). (ಆರೋಗ್ಯ * ಮಣಿ) 

ಆಕೋಗ್ಯಸ್ಕಾನ (ನಾ). « ಆರೋಗ್ಯಧಾಮ. (ಅರೋಗ್ಯ * ಸ್ಮಾನ] 

ಆಕೋಚಕ (ಗು). ಅರುಚಿಯನ್ನು ಹೋಗಲಾಡಿಸಿ ನಾಲಗೆಗೆ ರುಚಿ 
ಯನ್ನು ಹುಟ್ಟಿಸುವ. (ಸಂ.) 

ಆಕೋಪ (ನಾ). ೧. (ಒಂದು ವಸ್ತುವಿನಲ್ಲಿ ಇಲ್ಲದ ಗುಣವನ್ನು) 
ಹೊರಸಿ ಹೇಳುವುದು: ಪಾನಪುಣ್ಕಂಗಳಾಕೋಪಕ್ಕೆ ಗುರಿಯಾಗಲಾ 
ಪರಬ್ರಹ್ಮ (ಅಸುಖಾ. ೪-9-೧೨). ೨. ತಪ್ಪು ಹೊರಿಸುವುದು: ಇದೇನು 
ಇಟದುದನ್ನೊ ಆರೋಪಮಾಡುವರು? (ಕಾಳುಂತ. ೬೬-೬೩); ಪೋಲೀಸರ 
ಮೇಲೆ ಆರೋಪಮಾಡಲು ಬರುತ್ತಾನೆ (ನಾಫೀಲೀ. ೧೪೩). ೩. ಸಂಘ 
ರ್ಷಣ; ಆಕ್ರಮಣ: ನೀರುಗುಳ್ಳಿಯು ಬರಿಯ ನೀರಿನಿಂದಲೂ ಆಗಿರು 
ವದ್ದಿಟ್ಟ; ಬರಿಯ ಗಾಳಿಯಿಂದಲೂ ಆಗಿರುವದಿಬ್ಬ; ನೀರು ಗಾಳಿಗಳಿಂದ 
ಪರಸ್ಪರಗಳ ಮೇಲೆ ಆಗುವ ಅರೋಪದಿಂದ ಅಂದರೆ ಸಂಘರ್ಷಣದಿಂದ 
ಅಗುವದು (ಭಾರ್ಭುಶ. ೪00). (ಸಂ. 

ಅಕೋಪೆಣ (ನಾ). ೧. ಮೇಲೆ ಹೊರಿಸುವುದ), --ಏರಿಸುವುದು. 
ತಿ. ತಪ್ಪುಹೊರಿಸುವುದು; ಆಪಾದನೆ. "ಆರೋಪಣಂಗೆಯ್‌ ' 
ಪರಾ. &. ಬಲ್ಲಿಗೆ ಹೆಡೆಯನ್ನು ಏರಿಸುವುದು. [೫ಂ.] 

ಆರೋಪಣಂಗೆಯ್‌ (ಕ್ರಿ). ೧. (ಅಕ್ಷತೆ ಮುಂತಾದುವನ್ನು) ಮೇಲೆ 
ಹಾಕು: ಮದೆನಂಗಂ ಮದಡಿವಳ್ಳ ಬಾರ್ರ್ರಾ ಕ್ಷಾತಕೋಪಣಂಗೆಯ್ದ್ನ ೦ 
(ಕಾಂತಿಫು. ೬-೧೪ ರ). ೨, ಆಪಾದಿಸು ; ತಪ್ಪು ಹೊರಿಸು : ಕ್ರೋಧ 
ಮೂರ್ತಿ ಕನಾಗುತಾರೋಪಣಂಗೆಯ್ಯೆ ನೀಂ ಭ್ರಾತೃವತ್ಸಲ ಛರೆಶಣಗೆ 
ದುರಭಿಸಂಧಿಯಂ (ಶ್ರೀಂ೪ದೂ. ೧೫೯-೧೮೩೬). 

(ಆಕೋನಣ * ಗೆಯ್‌ (ಆ ಕೆಯ್‌,)]) 

ಆಕೋಪಣೆ (ನಾ). « ಆರೋಪಣ ೨: ನನ್ನಮೇಲೆ ಇಲ್ಲದ ಆರೋ 
ವಣೆ ಮಾಡಬೇಡ (09). (ಸೆಂ. ಆರೋಪಣ) 

ಆರೋಪಿ (ಸಾ). ತಪ್ಪುಹೊರಿಸಲ್ಪಟ್ಟವನು; ಅಪವಾದಕ್ಕೆ ಗುರಿ 
ಯಾದವನು : ಆರೋಪಿಗಳೆನಿಸಿದ ಇಬ್ಬರು ಕಲೆಮರೆಸಿಕೊಂಡಿದ್ದರು 
(ಆಕ್ಮಾರ್ಪ, ೪೧). (ಸೊ. ಅರೋಏನ್‌) 

ಆರೋಪಿತ (ಗು). ೧. ಏರಿಸಿದ. ೨. ಹೆಜೆಯೇರಿಸಿದ : ಆರೋಪಿತ 
ಚಾನಂ ಸಂಧಾರಿತ ಕದಡಂ ಧೃತೋಗ್ರಕರಧಿಯುಗಂ (ರಂಭಾ. 0-೧೨). 
(ನಾ). ೩. ಏರಿಸಿದ್ದು; ಹೊರಸಿದ್ದು : “ಅಹಿತಂ... ಆರೋಸಿತಂ 
ಎ4ಇ ವಿಜಸಲ್ಪಟ್ಟುದು * (ಹಳಾಮು. ೧೨೩-೩೬೨); ಈವುದು 
ಕರ್ಣಂಗೆ ಸಹಜಮಾರೋಪಿತಮೇ (ಕರುವ ೨೨೫ ಪ್ರಯೋ). 
೪. [ತತ್ರ್ವಶಾ) ಒಂದನ್ನು ಮತ್ತೊಂದನ್ನಾಗಿ ತಿಳಿದಾಗ ಆ 
ಮಕ್ತೊಂದಾಗಿ ತಿಳಿದ ವಸ್ತು: ಕಪ್ಪೆಯ ಟಿಶ್ಪನ್ನು ಬೆಳ್ಳಿಯೆಂದು 
ತಿಳಿಯುವಂತೆ, ಯಾವುದನ್ನು ತಪ್ಪಾಗಿ ಗೈಹಿಸುನೆದೋ ಅದು ಅಧಿಷ್ಠಾನ 
ಮೊಬುವುದು ಯಾವುದೆಂದು ಗ್ರಹಿಸುರೆದೊ ಅದು ಆರೋಪಿತ ಅಥವಾ 
ಅಧ್ಮಸ್ತ್ರ (ಬ್ರಪ್ಮಳಾ. ೨-೪೪). ೫. ಎ ಆರೋಪಿ, (ಸಿಂರೀಸೆ. ಪಶ್ರಿನಿ ೨). 

(2) 

ಆರೋಪಿಸು (ಕ್ರಿ). ಆಪಾದಿಸು; ಇಬ್ಬದ್ದನ್ನು ಹೊರಿಸು: ಇದ್ದ 
ಗುಣವನು ಬಿಟ್ಟು ಇಬ್ಲವಾಕೋಪಿಸುವ ಗದ್ಮಲವ ಮಾಡಿ ಬೊಗಳುವ 
ಕುನ್ನಿ ತಾ ಸದ್ದಿಲ್ಲದುರಗ (ನೀತಿಟಿಂ. ಸ; ೨೪); ದುರ್ಗುಡಗಳು ಪ್ರತಿ 
ಯೊಂದಕ್ಕೂ ದುರ್ಗುಣವನ್ನೇ ಆರೋಪಿಸುವರು (ಮನಕೂ. ೨೩). 

[ಅರೋಪಣ * -ಇಸ್ಕು) 


೬೬೨ 


ಆರೋಹಿಣೆ 


ಆರೋಮಿ (ನಾ). ಚಮರೀಮೃಗ: *ಆರೋಮಿ ಗೋಕಣ್ಣಮೆನಲು 
ಡಮರಿಯಮ್ಮಗಂ? (ಮಂಗಳಾ. ೪೯-೧೧). (1) 

ಅಕ್ಟೋಹ (ನಾ). ೧. ಹತ್ತುವುದು; ಏರುವುದು. ೨. ಸವಾರ. 
೩. ಎತ್ತರ. ೪. ಉದ್ದ: *ಆರೋಹಃ, ಸಮುಚ್ಛ್ರಯಃ- ಈ 
ಮರದ ಉದ್ದಂ” (ಜರಾಯು. ೩೦-೨೭). ೫. (ಹೆಂಗಸರ) ಸೊಂಟ, 
ನಡು: “ಆಕೋಹಃ, ನಿಶಂಬು, ಕಟೀ - ಈ 4 ಕಟಿ” (ಹರಾಯು. 
6೪-೩೫೦). ಓ, ನಿಶಂಬ ಪ್ರದೇಶ; ಕುಂಡೆ; ಏಿಕ್ರಿ. (ಸಂ.) 

ಆರಕೋಹಕ (ನಾ). ಸವಾರ: ಆ ಪಂಡಿತಂ... ತುರಣರೋಹಕಳ 
ನಂತತಿರೂಢಕ್ರಮಮಜುದು (ಸುಳುಮಾ. ೩-೬ ದ); ಅದನೇನೆಂಬೆಂ 
ಗುಣವ್ರಾತಮನೆ ಪಳಿಯುತುಂ ವಿದ್ಮೆಯಂ ಖಂಡಿಸುತ್ತುಂ.. .೪ಾಯ್ದ 
ಪುದೆನ್ನೀಮದಮೂತಂಗಂ ಮಾರೋಹಳ ನಿಜಡರಣಸ್ತಂಭದೆೊಳ್‌ 
ಕಟ್ಟ ಸೈತಿಟ್ಟು. . , ರಕ್ಷಿಪ್ಪುದೆನ್ನಂ (6ಳ್ಪಾಕ. ೧೦). [ಸಂ.) 

ಅರೋಹಳತನ (ನಾ). ಸವಾರಿ; ಸವಾರನಾಗಿರುವಿಕೆ: ಸುಟ್‌ರೋ 
ಡಿಟ್ತಾಡೆೊಡಸಿಕೋಹಕತನದುನೆಲೇ ಕೇಳ £ೀ ನಿನ್ನ ಕೈಗೈವಟಾಯೊಳ್‌ 
ಕಲ್ರ್ರಾಶನಲ್ಲೆಂ (ಅನ ಪು. ೨-೩೦); ಆರೋಹಕತನಮೆಂಟುದಬತ್ಕಂ 
(ಕಮದ. ೨೧೧ ಪ್ರಯೋ). [(ಅರೋಹಳ * -ತನ) 

ಆರೋಪಕೌಶಲ (ನಾ). ವಾಹನವನ್ನು ಹತ್ತಿ ಸವಾರಿ ಮಾಡುವ 
ಜಾಣತನ; ಸವಾರಿ ಮಾಡುವ ಚಾತುರ್ಯ: ಅನೆಐಾಂಗಿನವರೆಲ್ಲ 
ಮೊಬ್ಬನುಲಿದು ಕೊಂಡುಳೊೊನೆರಿನೆಗನಾರೋಪಳೌರಲದುಂ ವಿಧಾನ 
ಕೌಲಲಮಂ ಮೆಣ!ದುಂ (ಚಂದ್ರವು, ೯-೯೬ ದ). [ಆರೆ * ಕೌಕಂ) 

ಆರೋಹಣ (ನಾ). ೧. ಏರುವುದು; ಹತ್ತುವುದು : ಶ್ರೀರಂಗಪಟ್ಟಣ 
ದೊಳು ರೆತ್ನಸಿಂಡಾಸನಾರೋಹಣವಸಾಟೆರಿಸಿ (ರಟ. ೧-೧೧). ೨. ಆನ 
ಲಂಬನ: ಧರ್ಮಡಕ್ರಬುಲಮನಾಗಳ್‌ ಭೇದಿಸಿ ಸಕಳ ಕ್ರಾನಳೆಪ್ರಣ 
ಕೋಹಣಸಮೇತಮಾ ಮುನೀಕ್ವರಂ ಕುಡೆ ಕೊಂಡು ಮನಿಗೆದಂದು 
(ಕಾಂತಿ. ೪-೬೬ ನ), ೩. ಮೆಟ್ಟಿಲು; ಸೋಪಾನ. ೪. ಎಡೆ; 
ನಿಡ್ರ್ರಣಿಗೆ. ೫. [ಸಂಗೀತ] ಸ್ವರದಲ್ಲಿ ಏರಿಕೆ: ಈ ಸ್ತರಗಳ ನೆಟ್ಟಿಲನ್ನು 
ಕ್ರಮಬಗಿ ಏರುವುದಕ್ಕೆ ಆರೋಹಣವೆಂದೂ ಹೆಸರು (ರಾಲಪಶ್ರ.ಟ್ಮ 
199). (>) 

ಆರೋಹಣಂಗೆಯ್‌ (ಕ್ರಿ). ಹತ್ತು; ಏರು: ಬಚುಯಂ ನೋಪನೀಯ 
ಕರ್ಮೋಪಶಮದೊಳ್‌ ವಿರುದ್ಧಾತಿಕಯವಿತೇಷರಿನುಪರಮಕ್ರೇಣ್ಕಾ 
ಕೋಹಣಂಗೆಯ್ದು (ಅದಿವು. ೩-೩೩ ದ), 

(ಅಕೋಹಣ ಗೆಯ್‌' (ಆ ಕೆಯ್ಮ್‌)) 

ಆರೋಹಿ (ನಾ). ೧. ಏರಿದವನು; ಸವಾರ: ದೇಹದೆಂಬುದು ಕುಮರ 
ಯಾತ್ಮನದರಾಕೋಹಿ ವಾಹನವನುದದಾಪವಿರಿಸೆ ನಡೆದೀತೆ (ಮೂಳುಳ. 
೩೯೩). ೨. `ಜ್ಯೋತಿ] ನೀಚಕ್ಷೇತ್ರದಿಂದ ಉಡ್ಛಕ್ಷೇಕ್ರೋನ್ಮುಖ 
ವಾದ ಗ್ರಹೆ: ತನ್ನೀಚದಿಂದುಚ್ಚಮಶ್ಪಿನಮಾಕೋಹಿ (ಜಾತಿ ೯-೬); 
*ನೀಡಕ್ರೇತ್ರದಿಂದ ಉಡ್ಚಕ್ಷೇತ್ರೋನ್ಮುಖಬಾದೆ ಗ್ರಹಕ್ಕೆ ಅರೋಹಿ ಎಂದು 
ಜೆಸರು? (ಜಾತತಿ. ೯-೬ ಟೀಕೆ). (ಸಂ. ಅರೋಹಿನ್‌] 

ಆಕೋಹಿಗ್ರಹ (ನಾ). - ಆರೋಹಿ ೨: ಆರೋಹಿಗ್ರದವು ಕತ್ರು 
ಅಧವಾ ನೀಡಾಂತದೆಲ್ಲಿದ್ದರೆ ಆರುಭಭಲಗಳನ್ನು ಕೊಡುತ್ತದೆ (ಜಾತ 
೯-೬ ಟೀಕೆ). [ಅರೋಹಿ * ಗ್ರಹ] 

ಆಕೋಹಿಣಿ (ನಾ). ೧. ಹತ್ತುವವಳು. ೨. (ಜ್ಯೋತಿ) ನೀಡ 
ಕ್ಷೇತ್ರದಿಂದ ಉಚ್ಚಕ್ಷೇತ್ರಕ್ಕೆ ಅಭಿಮುಖವಾಗಿ ಸೂರ್ಯಾರಿ 
ಗ್ರಹಗಳು ನಡೆಯುವ ದಶೆ : ಜನಪಠಿ ಸೇವೆಯಿನರಿದುರ್ದ ಗದಿಂದಜ- 
ಮೇಷಸಮಿತಿಯಿಂ ನಿಜಸಹಹಾತನಿನುರ್ವರೆಯುನದಳ್ಳುಂ ಕನಳಂ ಳತ 
ಉಭಿಧಾನನಾರೋಓಿಡೆಯೊಳ್‌ (ಜಾತಿ. ೪-೨೧). [ಸಂ. ಆರೋಪಿತ] 


| 


(3 


ಇ 


ಆ 


ಅಕೋಹಿದಕೆ ua 

ಆಕೋಹಿದಕೆ (ನಾ). (ಜ್ಯೋತಿ) ಗ್ರಹಗಳು ನೀಚಕ್ಷೇತ್ರದಿಂದ] 
ಉಚ್ಚ ಕ್ಷೇತ್ರೋನ್ಮುಖವಾಗಿರುವ ಸ್ಥಿತಿ: ಆರೋಪಿದಕೆಯಲ್ಲಿ ಶುಧ; 
ಫಲಪ್ರದರಾದರೂ ಶತ್ರು ಅಥವಾ ನೀಡಾಂತದಲ್ಲಿದ್ದಕೆ ಅರುಧಫಲಗಳನ್ನು | 
ಕೊಡುತ್ತಾರೆ (ಉಕ. 9-೩ ೬0). (ರೋಹಿ ದತ) “| 

ಆಕೋಹಿಸು (ಕ್ರಿ). ಹತ್ತು; ಏರು: ಮಿಕನಡನಕುದೂರಂ ಹರಣ ಗತಿ 
ಯಂಜಿರಡಹೆದ ಶುರೆಂಗದುಸಾಕೋಹಿಸಿ (ಉಟ. ೧೩-೬೧ ದ); ಸರ್ಜ 
ಸ್ತ್ರೀಯರು ಈಕೆಯ ನಾಮತ್ಮರಣದಿಂದಲೇ ವಾತಿದ್ರಕೃರೂಪಖಡ್ಗಧಾಕಿ 
ಯನ್ನು ಆರೋಹಿಸುವರು (ತುಳಸೀ. 22). [ಆರೋಹಣ ಇಬ್ಬ] 

ಆರ್ಕಾಟಿ (ನಾ). ಹಡಗು, ವಿಮಾನ ಮುಂತಾದುವುಗಳ ಇಲಕ;! 
ಪೈಲಟ್ಟು (4೫47್ತಾ. ೧೩೩). (1) ite 

ಅರ್ಕಾಲು (ನಾ). ದುಂಬಿ; ಗುಂಗೀಹುಳ (9). 

(ಅರು (ಆ ಅಜು) * ಕಾಲು, (ಆ ಇರ್‌) 

ಆರ್ಕೆ (ನಾ). ೧. ಸೂರ್ಯನ ಮಗೆ; ಶನಿ: ಇನಾರ್ಕಿವಕ್ರಕ್ಷೀಜೇಂದು 
ಗಳರುಛಗ್ರಹೊ (ಕಾಕ8. ೨-೨). ತ. ಯಮ; ಒಂಪರಭೆಂ 
ಮಾರ್ಕೊಳ್ಳಕೆನ್ನೆನಾರೆಂದಾರ್ಕಿಗೆ ಬಿರ್ದಿಕ್ಕಿ (ದಾಳ. ದಾಳೆೇಗೆ ನೆಲಳಳ್ಳಿ) | 13 
ತನೂದಿರ್ಟದ ಬಲಮಂ (ಕೇಮಿಸು. ೫-೮೫), ೩, ಸುಗ್ರೀವ. ೪. ಕರ್ಣ. 

(ನಂ. ಆರ್ಕಿನ್‌) 
ಆರ್ಕ್ಯ (ಗು). ಶನಿಗೆ ಸಂಬಂಧಿಸಿದ. "ಆರ್ಕ್ಯವಾರ' ಪರಾ. (ನಂ.) 

ಆರ್ಕ್ಸನಾರ(ನಾ). ಶಫಿಷಾರ:: ಬಹುಧಾನ್ಯಮೆಂಬ ದರಿಪಂ ಶ್ರಿಕಮಾಸದ | 
recta ದಸಮಿಯೊಳಾಕ ಗ ಬರಮೆದಿಕೋದಿತ ಬೇತೆಯೊಳ್ಳ್ಕೆ 
ಭಕ್ತಿಯಿಂ (ಎಕ. ೧, ೪೫ರ. ೨೧೯-೨೦ ; 16). [ಆಳಿ ಬಾಕೃ] 

ಅರ್ಗಳ್‌ (ನಾ). ತುಳುಣಾಡಿನೆನರು ; ತುಳುವರು ಛಿ: *ಆರ್ಗಳೆ 
ನಲ್‌ ಕುಳ (ವಾ. ಉ)ವರ್ಥಿ * (ದಕುತಿ. ೧-೩೦ 6). (1) 

ಆರ್ಫ (ನಾ). ೧. ಪೂಜಾರ್ರವ್ಯ. ತಿ. ಅಫಿರ್ಕ್ಯ(ದಕ. "ಆರ್ಫೆಂಬಿಡಿ' 
ಸರಾ. (ಜಂ) 

ಅರ್ಫಂದಿಡಿ (ಕ್ರಿ). ಫೂಟಾದ್ರವ್ಯವನ್ನು ಹಿಡಿದುಕೊ; ಆರ್ಫ್ಫೋದ 
ಕವೇ ಮುಂತಾದುವನ್ನು ಹಿಡಿದುಕೆಎ: ಛೀಷ್ಮನ್ನಿಟ್ಟನ್ನೆ ನೆಲದುಟ್ಟಡೆ. 
ಬಿಜಕ್ಮೋನಾನ್ಹೇವಗಣಿಕೆಯರಾರ್ಥಂಬಿಡಿದು ಬನ್ಮಿದಿರ್ಗೊಣ್ಣುಯೆ 
ವೀರಲೋಕಳ್ಕಿ ಸನ್ಮೋನ್‌ (ಎಳ. ೪ಟ11, ಸೊಟ. ೧೦-೯ ; ೫). 

(ಅರ್ಥ * ಓಡಿ) 

ಅರ್ಜನೆ (ನಾ). - ಅರ್ಜನೆ. "ದ್ರವ್ಯಾರ್ಜನ' ಪರಾ. (ಸ) 

ಆರ್ಜನೆ (ನಾ). ಸಂಪಾದಿಸುವುದು ; ಶೇಖರಿಸುವುದು ; ಗಳಿಕೆ: 
ಹಣದ್ರ ಅರ್ಚನೆಯ ಕಾಲದಲ್ಲಿಯೂ ರಕ್ಷಣೆಯ ಇಲದಲ್ಲಿಯೂ ನಾಶ 
ಕಾಲದಲ್ಲಿಯೂ ದುಃಖವನ್ನು ಮುಂದುದೂಡಿಕೊಂಡೇ ಇರುವುದು 
(ಶೀಗಟ್ಟು. 43). (ಸಂ. ಆರ್ಜನ 

ಆರ್ಜವ (ನಾ). ೧. ಹುಜುಸ್ವಧಾವ ; ಪ್ರಾಮಾಡಕತೆ; ನಂಡನಿ! 
ಯಿಬ್ಲದಿರುವಿಕೆ: ಕ್ಷಮಾದೂರ್ಣದಾರ್ಜದ ಸತ್ಯ ಕೌಡ ಸಂಯಮ 
ಕರಸ್ತ್ವ್ಯಾಣುಕಿಂಚನ್ನ ಬ್ರಹ್ಮಣಾ ಶರ್ಯಾಪ್ರದರಧರ್ಮಂಗಳುದುಂ 
ಕೈಕೊಂಡು (ಅದಿ ಐ. ೬-೩೦ ಪ) ಆ ದಂತದಲ್ಲಿ ಸಕ್ಕ ಆರ್ಜವಗಳಿಗೆ 
ಹೆಸರಾದ ಅನೇಕ ಉ೬ಣವರು (ರಡ ಭಾ. ೩೪೪). 3. ಸುಖದುಃಖ] 
ಗಳೊದಗಿದಾಗ ಸಮಚಿತ್ತದಿಂದಿರುವುದು: *ಪರ್ಷಕೋಕಂಗಳಿಡೆ 
ಯಲ್ಲಿ ಟುದ್ಧಿಕಡೆದಿರ್ಭದೇ ಆರ್ಜವರೆನಿಸುದುದು * (ಎದೇಕ. ೧೪೪). 
೩. ನಿಶ್ಯಕರ್ಮಾನುಷ್ಠಾನವನ್ನು ಬಿಡದೆ ಸಂಶೋಷಮಯವಾಗಿ 
ರುವುದು: ಸ್ನಾನ ಸೊಧ್ಯಾಡಿ ಕರ್ಮಗಳನು ಬಡೆದಾನಂದಟಿತ್ತವಾಗಿರ 
ಅದೂ ಸ್ವಾಸುಭಾವಿಗಳೆಬ್ಬರಾರ್ಜ ವಮೆಂಬುವ ನೂ ಓನಿ ತಿಳಿ ನಿನ ಮನ 
ದೊಳೂ (ದೇಲಾಪೆ. ೩-೧೨)- ೪. ವಿನಯ; ನಮ್ರಕೆ. ಜ. ಯಜು 


೫೨ 


ಆರ್ತಂಗಿಡು 


ಸ್ವಭಾವದವನು; ಸರಳಸ್ವಧಾನದವನು ; ಪ್ರಾಮಾಣಿಕ: ಪಗ೦ಕು 
ಳೆಂಬೀ ವಿಭೇಡಂಗಳಿಲ್ಲಾಳರಸೆಂಬೀ ನಂಬಲಿದ್ದಾರ್ಜದರೆ ಮನುಜರೆಟ್ಲಂ 
(ಶಂರಾಮಾ, ೧-೬೦). ೬ ಅನುಸರಣೆ; ಉಪಸರ್ನಣೆ: ಸ್ವಕ। ದುಡಿ 
ಯುವುದು ಗೊತ್ತಿ ಬ್ಬದ್ದರಿಂದ ಸ್ಮ್ಮಕೆಲಸಕ್ಕೆ ಸಹ ಎರೆಡನೆಯನರ ರೋಕಿಯ 
ಕಡೆಗೆ ನೋಡದೇಳಾಗುತ್ತದೆ. ಅದರ ಆರ್ಜದ ಮಾೂಡಬೆ(ಳಾಗುತ್ತರ. 
ಮನುಷ್ಯತ್ತ್ವರೆಂಬುದು ನನ್ಮುಲ್ಲಿ ಉಳಿದೇ ಇಬ್ಬ (ಇಮೇ2. 3). (ಸಂ.) 

ಆರ್ಜವವೃತ್ತಿ (ನಾ). ಎಥೇಯವಾಗಿರುವಿಕೆ ; ನಮ್ರತೆ; ವಿನಯ : 
ಶಿಕ್ಷಕ ರು ಕೂಲಿಗಳಂತೆ ದಾಳಕೊಡಡು. ಆರ್ಜವನೃತ್ತಿಯನ್ನು ಮಾಡ 
ಕೂಡದು ಎಂಬುದೇ ಅವರ ಇಟ್ಟೆ ಯಾಗಿತ್ತು (೮ಂ/ಗರೋ. ೪೬). 

[ಆದ * ವೃತ್ತಿ] 

ಆರ್ಜಿಕೆ(ನಾ). ಶೈನಸಂನ್ಯಾಹಿನಿ; ಕಂತಿ: ಅಭಿವಿಸುತಛಕ್ತಿಯಿಂದಗ್ನಿ 
ಭೂತಿ ಮೊದಲಾದ ಮುನಿಪರುಂ ಜಾಗಶ್ರೀಪ್ರಭೃತಿ ಸಮಸ್ತಾರ್ತಕಳೆಯ 
ಕುಮಭೀಸ್ನೆ ಪರಿಣಾಮತುದ್ಧಿಯಿಂ ನಂದಿಸಿದರ್‌ (ಸುಳುಮೂ, ೯); 
ಉಣನುತೀದೇವಿಯು ಆರ್ಜಳೆ (ಹೈನಸಂನ್ಕಾಸಿನಿ) ಯಎಗಿ ತಪನ್ಬುಮೂಡಿ 
ಮುಡಿದ ದೇವಲೋಕದಲ್ಲಿ ಹುಟ್ಟುತ್ತಾಳೆ (ಭಾರದ. ೧೩೪). 

(< ಸಂ. ಅರ್ಯ) 

ಅರ್ಜಿತ (ಗು). ಸಂಪಾದಿಸಿದ; ಗಳಿಸಿದೆ: ಧುಜನಿಕ್ರದೂರ್ಜತವಿಜಯ 
ದೊಡನೆ ತ3ದ್ರುಧ್ವಜಂ ತುರೆಗಮುಂ ತಂದೊಪ್ಪಿಒದನು (ಕೃೈಮಿಳಾ. 
೨೫ ಸೂ). "ಪಿಶ್ರಾರ್ಜತ', *ಸ್ವಯಾರ್ಜಶ ಪರಾ. (ಸಂ) 

ಅರ್ಜಿಸು (ಕ್ರಿ). ಸಂಪಾದಿಸು; ಗಳಿಸು; ಎನಗೆನಗೆ ಸೋಲ್ತಳೆಂಬಂತೆ 
ನೋಡಿ ನೋಟದೊಳಲಂದನಾರ್ಡಿಹಿ ಕಾಮಿಣ ಉನುಪಾಕದಂತೆಯಿಕೆ 
(ಸುಳುಮೂ. ೩-೧೨) ; ಹುರೇಂದ್ರ೦ಾಜಗಸಿದೆ ಲಕ್ಷ್ಮಿ ಬೂದಿಯ ಮೊಟ್ಟ 
(ಸಮಪ. ೧೦-೨೩) । ಪುರುಷಂ ಧನಮೆನಗುಂಟಿದಿರೆಲಾಗದು ದ್ರನೃ 
ಮುಳ್ಳೊಡಂ ದ್ರೈದ್ಯ ದುನಾರ್ಜಿವುದೇಳೆನೆ ವಿತ್ತಂ ೨90 ದೊರೆಕೊಳೆ ಕೇಳಿದ 
ಪರಂಗಳೆರೆಡುಂ ಸಾಧ್ಯಂ (ಛರ್ಮೂದ್ಮು. ೧-೯೩). (ಳರ್ಜನ * ಇಳು) 

ಆರ್ಕೆ "ಆಟ್‌? ಪರಾ. 

ಅರ್ತ, (ನಾ). ೧. ಕಷ್ಟಕ್ಕೆ ಸಿಫ್ಫಿದವನು; ನೋವಿನಿಂದ ನರಳು 
ವವನು; ದುಃಖಿತ: ಮನ್ಮಥಸಖಾಯಸೀ ಹಂದ್ರಮಂ ಕೊಲ್ಬಗೆದ 
ೆನ್ನನಾರ್ತನನವಾಥನಂ (ಕಾದ 9 ೪. ೫೩೦). ೨. ಬಯಸುವವನು: 

ಸಭಿಲಾಹುಕನಿನಲಾರ್ತ ನಕ್ಕು” (ರೂಗಳ. ೯-೧೧). ೩, ಕಷ್ಟ; 

ಸಂಕಟ; ಆಶತ್ತು ; ವಿಪತ್ತು: ಉತ್ತಮಸತ್ತ್ನನಾರ್ತಡೊಳ್‌ ದೊರಿ 
ಜನೆ ಧ್ರಣ್ಮಮೂರಿಗಗೆಡೆರುಂ ದೊರೆಕೊಳ್ಳುದೆ. (ಪೂರಾನೂ, ಒ-೧೩ ತ) ; 
ಇಂತನೊಳಾದ ಭತ್ತಿಯಂ ಓಲಿಸಿ ಭಿದಟ್ಮ ದುಃಖಮುಮನಾರ್ತ 
(ಪಾಂ. ರ್ಥ, ಶ೯)ಮುನುಂ ಕಡು ನೊ ೀಧ್ರಮ ಂ ಮಹೀನಳಯ 
ದೋಇಂತು ಬೆಟ್ಟಳಿಸದಂಜದೆ (ರಮ? ಮೃ. ೧೩-೧೨) ; ಗುಡ್ಡನಗಂ 
ನರಳದಿಂ ತೆಗೆದು ತಂದಾ ಎಂದಡೆ... ಎತ್ತುಲಾರ್ಶದಿಂ ಬಂಡೆನನುದುತಿ 
ಗೊಡುವುದೆಂದನಡಳಿಕಸಿದ್ದನು (ಒದ್ದ ಉ. 9-೩೭) | ಮೂರ್ತಿಯ 
ೀಕ್ಷಿಬಿದರ್ಥಿಗಳಾರ್ತೆ ಮಫೀದಮರಧೂಜಡಯ (ತ್ರ ಧಡಿ. ೯-೪೩). 
೪. * ಆರ್ತಧ್ಯಾನ: *ಅರ್ಕ-ದುಃಖಸಮುಜ್ಬೋಕ ಛ್ಯಾನಮುಂ * 
(ಕತ್ತ್ಯಪ್ರ. ೬೪೩); ಅರ್ತಲೌದ್ರ ಧರ್ಮ ಶುಳ್ಣಾಭಳಿಭಾಸಧ್ಯಾನಡನುಪ್ಪ 
ಯಮುಮಂ (ನುಳುರೂ. ೩-೩೯ ಐ). ಔ. ಅವಹಾರ; ಕಿತ್ತುಕೊಂಡು 
ಹೋಗುವಿಕೆ: *ಅರ್ತಮನಕ್ಕುತಿ (ಶಾಳಾ. ಅರ್ಥಕಮವನ್ನುತಿ) 
(mane. ೬೬-ಇ). (Xx) 

ಅರ್ತಂಗಿಡು (ಕ್ರಿ). ಹಶಾಶವಾಗು ; ನಿರಾಶೆಯಾಗು : ಬಾಡುವಳ್‌ 
ಳುಂಡುವಳಾರ್ಶಂಗೆಟ್ಟು ನಿಲ್ನಳ್‌ ಶೆನೆದುರದಣೆಪಳ್‌ (ಗಿಂ. ಅ). 

[೪8೯ * ಕಿಡು (ಆ ಕೆಡು)) 


ಅರ್ತಂಗೊಳ್‌ 


ಆರ್ತಂಗೊಳ್‌ (ಕ್ರಿ). ದುಃಖಿತನಾಗು : ಸೆಜಿ ನೃಪತಿ ದೀಕ್ಷೆಗೊಂಡೊಡೆ 
ಜಕಗೊಂಡಂ ಗೂಡುಗೊಂಡಸಾರ್ಕಂಗೊಂಡಂ ಮಜ್‌ಗೊಂಡನೊತ್ತು 
ಗೊಂಡಂ ಸೆಅಕೇೇಂ ಸ್ಮರನಸ್ತಳಾಂಡನದಳೋದಂಡಂ (ಭಿತ್ರಥ. ೯-೯). 

[esr * ಕೊಳ್‌) 

ಆರ್ತಗಲ, ಆರ್ತಗಳ (ನಾ). ಕರಿಯ ಹೂವಿನ ಗೋರಂಟಿ ; “ಕರೀ 
ಗೊರಟೀ ಗಿಡ *(ಗಂಗಾರು. ೨೬). ಆರ್ತೆಗಳೆ (ಅಮಂ. ಟೀಕೆ). (ಸಂ.) 

ಅರ್ತಗಳ "ಆರ್ತಗಲ' ನೋ. 

ಆರ್ಶಜನ (ನಾ). ದುಃಖಿಶಜನ; ಕಷ್ಟಕ್ಕೆ ಸಿಕ್ಕಿದ ಜನ: ಸಮನಸಿದು 
ದೆನಗೆ ಟಂತಾತಿಬುರೆಂ... ಆರ್ತಜನವನಟೈತ್ರಾ (ಉಜಕೇ. ೧೩-೧೪೬). 

(೪೫, * ಜನ) 

ಆರ್ತಧ್ಯ್ಮಾನ (ನಾ). (ಜೈನ] ಇಷ್ಟವಬ್ಲದ ವಸ್ತುಗಳಿಂದ ಅಗಲ 
ಬೇಕೆಂಬ ಆಕಾಂಕ್ಷೆಯಿಂದಲೂ ಇಷ್ಟವಾಗಿರುವ ವಸ್ತುಗಳು 
ಬೇಕೆಂಬ ಆಕಾಂಕ್ಷೆಯಿಂದಲೂ ಮನಸ್ಸು ತುಂಬಿ ಅವುಗಳನ್ನೇ 
ಚಿಂತಿಸುತ್ತಿರುವುದು: ಅಂತಾರ್ಶ್ವ (ಲಾಾಂ. ರ್ಥ) ಧ್ಯಾನಮೊಳಜಗರ 
ನಾಗಿ ಪುಟ್ಟಿ (೪. ೨-೧೬ ದ); ಎನ್ನನೊದೆದೆ ನಿನ್ನ ಕಾಲ್ಲಳನೆನ್ನ 
ಮಕ್ಕಳುಮಾನುದೊಂದುಗಿಯುದೇನಾಗಿಯುಂ ಹೀಳ್ದು ಪೋಟ್ಡು ಶಿಂದೆ 
ನೆಂಬಾರ್ತಧ್ಮಾನದಿಂ ನಿನಾನಂಗೆಯ್ನು ಸತ್ತು (ಸುಳು ಷೂ, ೫-೪ ವ); 
ಅನಖಸೊಳಾರ್ಕಧ್ಯಾನದುಮನೋಜ್ಚದ್ರದೃ ನಿಶ್ರಯೋಗಾಳಾಂತ್ಷೆಯುಂ 
ಮನೋಟ್ಯದ್ರವೈಸಂಯೋಗಳಾಂಕ್ಷೆಯುಂ ಮಸ್ಸಹವೇದನೋಪಸಮ 
ಚಿಂಾಪ್ರಟಂಧಮುಂ ಹರ್ತೋನ್ಯತ್ತಾ ತ ಲಾಭಜಮುಮಿಂದು ಬಾಲ್ಗ್ಯು 
ತೆಜಂ (ಡಂತ್ರಫಿ. ೧೬-೨೭ ಚ). [ಅರ್ತ ಧ್ಯಾನ] 

ಅರ್ತಧ್ರನಿ (ನಾ). ದೀನವಾದ ಧ್ವನಿ; ಸಂಕಟದಿಂದ ಕೂಗಿಕೊಳ್ಳುವ 
ಸ್ವರ: ಅದು ರಾಮನ ಸ್ವರದಿಂದ *ಹಾಸೀತೆ! ಹಾ ಲಕ್ಷ್ಮಣ!” ಎಂದು 
ಆರ್ತರ್ರನಿ ಮಾಡಿತು (ರಡಛಾ, ೪೦೬). (ಆರ್ಕ, * ಧಂ) 

ಆರ್ತನಾದ (ನಾ). ಇ ಆರ್ತಧ್ವನಿ: ಕರ್ಣಭೀದಳ ಆರ್ತನಾದನನೊಂದು 
ಕೇಳಿದೆಂತಿತಿಯ್ತು (ನತ. 1, ೪೧೫). [ಅರ್ತ * ನಾದ] 

ಆರ್ತರೌದ್ರ (ನಾ). [ಜೈನ] ತನ್ನ ಕಷ್ಟಕ್ಟೂ ದುಃಖಕ್ಕೂ ಕಾರಣ 
ಕಾದವರ ಮೇಲೆ ಕೋಪಗೊಂಡು ಮುಯ್ಯುತೀರಿಸಿಕೊಳ್ಳಲು 
ಹೆಂಬಲಿಸುತ್ತಿರುವುದು; ಆರ್ತಧ್ಯಾನ ಮತ್ತು, ರೌದ್ರಧ್ಯಾನೆ: 
ಕಣ್ಟರಿಗೆಟ್ಟು ದಿವ್ಯ ಮುನಿಗಿತ್ತ ಭಮಾಗದಿನಾರ್ಶರೌದ್ರದಿಂ ಶೇಬ್ಬಲಿಯಾಗಿ 
ಪುಟ್ಟ ಸಹದೇವಿ ಬರುತ್ತಿರೆ (ವಂಕಾಮಾ. ೨-೫೩). [ಅರ್ಯ * ರೌದ್ರ) 

ಅರ್ತವ (ಗು). ೧. ಹುತುಗಳಿಗೆ ಸಂಬಂಧಿಸಿದ. ೨. ಸ್ತ್ರೀಯರ ಯತು 
ಕಾಲಕ್ಕೆ ಸಂಬಂಧಿಸಿದ. (ನಾ). ೩. ಮುಟ್ಟು ; ಯುತುಕಾಲದಲ್ಲಿ 
ಸ್ರವಿಸುವ ರಕ್ತ, ರಜಸ್ಸು; “ಮುಟ್ಟು” (ಅರು. ಟೀಕೆ). (ಸಂ.) 

ಆರ್ತಸ್ವರ (ನಾ). * ಆರ್ಶಧ್ವನಿ: ಕರುಣಾರ್ತಸ್ವರದನ್ನು ಕೇಳಿದನು 
(ಮುಂಬಯಿ. ೪-೩೪). (ಅರ್ತ ಸ್ವರ) 

ಆರ್ತಿ, "ಆರಿದ್ರೆ' ನೋ. 

ಆರ್ತಿ, (ನಾ). ೧. ವ್ಯಥೆ; ಕಷ್ಟ ; 'ಸೆಂಕಟಿ: ಅಲನಾಸಂಭೋಗ 
ರೋಗಂ ಪಸಿವಸುಡುಗಿಸುತ್ತೂರ್ತಿಯೆಂ (ರಾಕಾ. ಆರ್ಕಮಂ) ಪೊಂಗಿ 
ಸುತ್ತುಂ,.. ಇದೆ ಯಿದಳ್ಳಾಷಧಂಗೊಟ್ಟು... ರಕ್ಷಿಪ್ಪುದೆನ್ನ್ನಂ (6ಕ್ಷಾಕ. 


೨೩). ೨. ದೈನ್ಯ. ೩. ಬಿಲ್ಲಿನ ತುದಿ, --ಕೊಪ್ಪು. ೪. ಕೋಗ;! 


ಜಾಡ್ಯ. ೫. ಬಯಕೆ; ಆಸೆ (4). ೬. ನಾಶ. (ಸ) 

ಆರ್ತೆ (ನಾ). ಕಷ್ಟಕ್ಕೆ ಗುರಿಯಾದವಳು; ದುಃಖಿತೆ: ಸೀತೆ ಕಂಬನಿ 
ಗಳಂ ಮಿಡಿದಾರ್ತ್ರೆಯಾಗಿರೆಲ್‌ ಸೌಮಿತ್ರಿ ನುಡಿದನು (ಕೈಮಿಲಾ. 
೧೫-೨೭) ; ಛೂಮಿಷೆ. . . ಕಿಪದಾನುಂ ಜೇಗದಿಂ ಮುಚ್ಚಿದಿಳದು 
ದುಃಖಾರ್ತೆಯಾಗಿ (ಉಮಾಕ್ಟ. ೩೩-೩೦). (ಸಂ. ಆರ್ತಾ) 


av 


ಆರ್ದ್ರತೆ 
[ಅರ್ತ್ಯ (ಗು). ಬೆಲೆಯುಳ್ಳ; ಶ್ರೀಮಂತವಾದ ; ಇಷ್ಟವಾದ (1): 
ಪಟ್ಟಾಭರಾನುನಿಗೆ ಪಟ್ಟಿಯ ಹಚ್ಚಿದ ಮಿತ್ರೆ ಸೀತೆಗೆ ಹೊಸ ಸೀರೆಗಳು 
ಅರ್ತೃವಾಗಿರುವ ಡೌಳಿ ಬರಬೇಕೆಂದು ಪತ್ರ ಬರೆದ (ಜಾಗ. ೯೦). (7) 
ಆರ್ಶ್ವಿಜ್ಯ (ನಾ). ಖುತ್ರಿಜನಾಗಿರುವಿಕೆ; ಜುತ್ರಿಜನ ಪದವಿ. (೫) 
೨ ಅರ್ಥಪರಿಚ್ಛೇದ (ನಾ). ದ್ರವ್ಯರೂಪವಾದ ಪರಿಹಾರ: ಅಡಳನೊಹ 
ದ ಕಬು ಶಿನಳೇಷವ ಹೆಟರನ ಮುಂಬ್ಲೆಂಣ ಹೆಬರ ತಂದುಂ ಆಯ 
ನದುಸುದನ ಕೇಶವನ ಕಯೆಲಿ ಅರ್ಥನ೦ಭ] ಚೈ) ದೆ ಕೊಟು ಮುಲು 
ಛೇದ ಎಆಯಿಸಿಕೊಂಡೆ (6೨. (1-4, ೩-ಆ;; 1116). 
(ಅಥ + ಪಂಚ್ಛೇದ] 
ಆರ್ಥಿಕ (ಗು) ಹಣಕಾಸಿಗೆ ಸಂಬಂಧಿಸಿದ; ಹಣಕಾಸಿನ: ಸಾರೂ 
ಜಿಕ, ಅರ್ಥಿಕ ಮತ್ತು ರಾಜಕೀಯ ನ್ಮಾಯವೂ (ಭಾಲಾನ. ೧' ಪ್ರಸ್ತಾ); 
ನಾಡಿನ ಅರ್ಥಿಕ ಪ್ರಗತಿಯ ಸಾಧನೆಯಾಗಬಟ್ಟದು (ಶಿಕ್ಷರ. ೨೬). (ಜೆಂ. 
| ಅರ್ಥಿಕಕ್ಟೋಥೆ (ನಾ). ಹಣಕಾಸಿನ ಮುಗ್ಗಟ್ಟು, ಬಿಕ್ಕಟ್ಟು 
| (ಕೂಂಉ೦ರುಓ criss ಪಾಠಿಸಿ, ೩೪). (ಅರ್ಥಿಕ * ಕೋಳಿ) 

(5 ಅರ್ಥಿಕನ್ಯಾಯ (ನಾ). ಹಣಕಾಸಿಗೆ ಸಂಬಂಧಿಸಿದ ನ್ಯಾಯ 

| (tcooomk law mop. ೩೪). (ಆರ್ಥಿಕ ೨ ನ್ಯಾಯ) 

; ಆರ್ದವಲ್ಳಿ (ನಾ). ಒಂದು ಊರಿನ ಹೆಸರು : ಮಾರಸಿಂಗ ದೇವ ಬಿಟ್ಟಿ 

ಗ್ಗ ವೃತ್ತಿ ಅದ್ರ! ರ್ದವಳ್ಳಿ (ಎಳ. ೪1, ಶಿವೆ. ೩-೩ 1049); ಆ ಮಲೆ 

| non ಡೇವಂ ಆರ್ಪ್ರೈ£ರ್ದಾವಳ್ಳಿಯೆಂಬೂರುಮಂ (ಎಳ. ೪, ಶಿರಮೂ 
ತಾ ೪-೬೨ un). [ಅರ್ದ ೨ ಪಳ್ಳಿ) ಆ್‌ 

, ಆರ್ದು "ಆರ್‌,' ಶರಾ. 

` ಆರ್ದ್ರ (ಗು). ೧. ತೇವವಾದ; ಒಜ್ಜೆಯಾದ; ನೆನೆದ: ಮದೆದನ್ಮಾ ತಂಗ 

ಕುಂಭಾರ್ರ್ರಮಾಕ್ಷಿಕಲಗ್ನೋಟ್ಟಲ ಬಾಡಿನಂ (ಪಂ ನಭಾ. ೧-೧೩೪)] 

ಹಂಏದಳಿತ ಮದೆಗಜಕುಂಭರಕ್ತಸಿಳ್ತಾರ್ರಮಾೌಶ್ತಿಕ ಪ್ರಳೆರದಮೇರ್‌ 

(ಕಾತೇಭ. ೪೩)-೨. ಹೊಡ್ಬ ಹೊಸದಾದ ; ಇದೇ ಈಗ ಆಗಿರುವ; 

| 6ಸವತ್ತಾರ. "ಅರ್ದ್ರಕ್ಷತ' ಪರಾ. ೩. ಮೃದುವಾದ ; ಕೋಮಲ 

| ವಾದ. ೪. ಆಸಕ್ತವಾದ ; ಮಗ್ನವಾದ : ಜೇಳೆಯನ್ನು ಕೊಂಚವೂ 

| ಕಳೆಯುತ್ತಿರಲಿಟ್ಲ ಹೊತ್ತಿಗೆಗಳ ಆರ್ದ್ರ ಅಭಿಳ್ಳಿಸಿಗಳು (ಮುಳ್ಳತಾ. ೨೬). 

| (ನಾ). ೫. ಹಸಿಯ ಕುಂಠಿ; ಅಲ್ಲ. (೫ಂ.) 

೫; ಆರ್ದ್ರಕ (ನಾ). ೧. ಹಸಿಯ ಶುಂಠಿ; ಅಲ್ಲ: *ಆದ್ರ್ರ4ಂ, ಕೃಂಗ 
ಬೇರಂ- ಈ ೨ ಆಬ್ಬದೆ ಕೊಂಬು” (ಹಲಾಯು. ೧೦೧-೪೬) ಬೆ 
ಗೊಳ್ಳುವು ಹಾರಿದ್ರಕ ಜೀರಳಾರ್ರ್ರಕೇಕ್ಸುದನಂಗಳ್‌ (ಭ್ರಷ್ಟ. ೯-೨೨). 
ತಿ. “ಕಾಗದ, ತಲೆಚೀಟ ಮೊದಲಾದುವನ್ನು ತೇವಮಾಡುವ 
ಸಲಕರಣೆ; ಆದ್ರ್ರಕ; ತೇವತಡಿ ” (ಗರ. ಇಂ6)ಿ). (ಸಂ) 

58! ಆರ್ದ್ರಕ್ಷತ (ನಾ). ಹೊಸಗಾಯ; ಆರದಿರುವ ಗಾಯ: ಬಳ್ಗೆಯ 

ಟಿಕಿತ್ಸೆ ಈ ಅರ್ದ್ರಶ್ಷಕಕ್ಕೆ ಭಿಟ್ಲರಾಣ್ಮ? (ಕೆಬ್ಬಿರ. ಒಬ). 
(ಅದ್ರ + ಕತ) 
ಆರ್ದ್ರಜಲ (ನಾ). ೧. ಹೊಸನೀರು (?) : ಒದವತ್ತು ಘನಸುಳ್ಳತದೀ 
ಪ್ರಾಣಿಗೆಂತೆನಲು ಮದನಾರಿ ಗಂಗಾರ್ದ್ರಆಲದಿಂದ ಮಜ್ಞನಕ್ಕೆಣಿದಂರ 
ಒಯ್ತೆಂದನು (ಓೀಕ್ಕಿಪು. ೨-೧೨-೬). ೨. ತಣ್ಣೀರು; ಶೀತೋರಕ. 
[ಆರ್ದ್ರ * ಇಲ) 
ಆರ್ದ್ರಶೆ (ನಾ). ೧. ಒದ್ದೆ; ತೇವ. ೨. ಮೃದುತ್ವ; ಕೋಮಲತೆ: 
ಹೊಳೆಹೊಳೆದಸ್ತ್ರಕ್ಕಲಗಳ ಹೊದಟು ಹೊಗಿಸಿ ದಿಗಂತವನು ಹರಿಪಡರೆ 
ಪದ್ಮಭವಾಮರೇಂದ್ರರ ಹೈದಯಬಾದ್ರ್ರಗತೆ (ರಾಕಾಂ. ತಾತಳ, ದಾರ್ಶತೆ, 
ವಾಧೃತಿ] ಯಾಜಕಿ ದೊೊಟಯುವ ರಧಸದಂದದಲಿ (ಕರಂ. ೬-೩೫-೧೯). 
[೫ಂ. ಅರ್ರ್ರತಾ) 


| 


40 


43 


ಅರ್ದ್ರತ್ವ un ಆರ್ಥಟಂಗೊಡು 


ಅರ್ದ್ರತ್ವ (ನಾ). * ಆರ್ದ್ರತೆ ೧: “ಸಸೆ- ಆರ್ರ್ರಶ್ವೇ? (ತಮಾ). | | ಅರ್ಪ, ಆಫ (ನಾ). ೧. ಸಾಮರ್ಥ್ಯ ; ಪರಾಕ್ರಮ; ಸಾಹಸ: 
(೫ಂ.) | *ಪ್ರನ್ನತಿಕೆ... ಅಬ್ಮ- ಈ ೮ ಪಣಕ್ರಮಂ್‌್‌ (ಕತಾ. ೧೩-೨೬೩) ; 
ಅರ್ಶ್ರಧಾವ (ನಾ). ೧. ತೇ ವವಾಗಿರುವಿಕೆ; ನನೆದಿರುವುದು :| | *ಸಾಸ ದೆಪ್ಪಮುದಟಾರ್ಪಕ್ಕೆಂಡೆನ್ನಲ್‌ ಪರಾಕ್ರನೂಿಬ್ಯಂ* (4೦9೨. 
*ನಾನ್‌- ಅರ್ರ್ರಧಾದೇ” (ಕರುಲಾ). ತಿ. ಮೃದುತ್ವ; ಕೋಮಲತೆ. " | ಎ೫); ಬ್ರಪ್ಮದಿಂದಜಾದ್ದ ಸುರರ್ಮನಾರ್ಬನೊೊಳ್‌ ದೊರಿ ಧರ್ಮ 
೩. ಪ್ರೀತಿಯಿಂದ ಕೂಡಿರುವುದು: ಅವರು ಬನ್ನದ್ದು ಆರ್ವ್ರಭಿವ| 5) ಗೊಳ್‌ ಬಲಿಯ ಸಮಣಿಂಬ ಜಳ್ಳೆಯ್ಕ (ಎಳ. ಉಕ, ನಗರ. 3-೨1 
ದಿಂದ ಆದರಿಸಿದರು (09). [ಅರ್ರ್ರ * ಭಾವ್ಯ) | | ಜಾ); ಬಲ್ಬುಂ ಕೂರ್ಥಮೂರ್ಧೇಂ ನಿರೆಂಕರನೊಪ್ಪಲ್‌' (ಎಇ. ೫111, 
ಆರ್ದ್ರಮತಿ (ನಾ). ಮೃದುವಾದ ಮನಸ್ಸು; ಕೋಮಲವಾದ ೩3೯-೩ ೪೫): ಸುಡಿದುಡೆ ದೇಬಾಳಿಳೆ ತಂನಡದಳ ದುನುಮೂರ್ಗ್ಗ 
ಮನೆಸ್ಸು: ಪಗೆದಂಗಂ ಕೆಳೆಯಂಗನಎರ್ರ್ರೇರುತಿಯಂ ತ್ನನ್ಮೂರ್ತಿ | | ವಾರ್ಫ್ಸ್ಸ ಸುರಕುಜದ ಬನಂ ಎಡೆಗೊಂಡ ರೊದ್ರೆ ಕಾಮನ ಹಿಡಿವಂರ್ಗ್ಗಕೆ 
ಕೀರ್ಥೇರ ಮಾಡುಗುಂ (ಊತಿವು. ಅಜಂ). [ಆರ್ದ್ರ * ದುತಿ) | (ಎ. ೪. ಚನ್ನಳಾ. ೧೪೬-೩೧ 1142); ಇಸ್ಟ ಶಿಶ್ಟರ ಬಗಕೆ ವಂದಿ 
ಆರ್ದ್ರ್ಯಹೃದಯ (ನಾ). ೧. ಮೃದುವಾದ ಹೃದಯವುಳ್ಳವನು;|*, ಜನದೂರೆ ಸುರದ್ರುದುಬಾರ್ಥ್ರ ಸಾರೆ... ಆಲಂಪಿಸೊಳಿತ್ತಂ (ಧಿಚ್ಛ ಈ. 
ಕೋಮಲವಾದ ಮನಸ್ಸುಳ್ಳವನು: ಅತ್ಮೀಯ ಹಿತೃಮುರಣದಮುಮಂ | | ಊಂ) ತನ್ನೀೀದಳೆನನಾರ್ಕಿಂ ಮುನ್ನಿಬುವುದು ಧೂರ್ತನಟವದೆಂ 
ಅಕನ ನರೆಳೆಗತಿಗಮನಮುದುನಣಾದು ಇ6ಿಕಾರನಿದ್ರಗದ್ಕಡಯುಂ! | ಭಧೂರಾಲರ್‌ (ee. ೯-೬೫). ೨, ತೀವ್ರತೆ; ತೀಕ್ಷ್ಣತೆ; ಕಥನ: 
(ಆದವು. ೨-೧೪ ದ), ಶಾಂಕರಸಾತ್ಮನಾರ್ದ್ರಹೃದಯಂ ಆ | ಜರಿದು ಫೊದಬ್ಮ ನೀಳ್ಮುಡಿಯ ಪೆರ್ಮಸುತಿಂ ಬಿಸಿಲಾರ್ಪನಾಖಿಪರ್‌ 
ವರ್ಕನಂ (ಡಂಡ್ರಲ್ಪ. ೧-೨4). ೨. ಮೃದುವಾದ ಹೃದಯ. (ಅಪ್ರತಿ. ೬೯-೧೭) । ಇರಡೆ ದುಗುಡಲಾರ್ಪಿಸಿಂದ ಸರಳುವೆದೆಯ 
(ಅತ್ರ * ಹೈರಯ) 18]. (409. ೧-೪). ೩. ದಯೆ; ಮಕಿಹೊಕ್ಳುವರನ್ನು ರಕ್ಷಿಸುವ 
ಅರ್ದ್ರಾಂಶರಂಗೆ (ನಾ). - ಆರ್ರ್ರಹೃದಯ ೧: 895 «| | ಸ್ವಭಾವ: ಪಂಳಿಸೆ... ದಿವಿಜೇಂದ್ರಭಿತ್ರಂ ಪಿರಿಯನೆರಿಪ್ಪನುತ್ಟತರ 
ಸರೋದರದಂತೆ... ಸುಪ್ರಸಸ್ನಮುಮವರ್ರ್ರಾಂತರಂಗನುಂ.., ಆಗಿದ. | ವಾಸಯೊಳಾರ್ಪಿಸೊಳೆಯ್ದೆ ಗಂಡಿನೊಳ್‌ ಛ6 ಪೊಗಳ್ವಂಶು ಬೇಡಿದೆ 
ಹಲಧರನಂ (ಉತಿದು. ೨-೨೫ ವ). [ಅಪ್ರ * ಅಂಕರಂಗ) | ವರ್ಗಿತ್ತು ಶರಣ್ಣುಗೆ ಕಾದು ಶತ್ರುವಂ ಧುರಧರೆಯೊಳ್ತ ಗುಳು (ಎಳ. ೪1, 
ಆರ್ದ್ರಾಕ್ಷತ (ನಾ). ಹೊಸದಾದ ಅಕ್ಷಕೆ; ಹಸಿಯ ಅಕ್ಷತೆ : ಕನಕ; | ಟಳ್ಳಕು ೧೯೧; 1೫). ಆಫ್ರೈ: ೧. ಳದಡದಿರಿ ಹೆರೂದಿರಿ ಬೆಂಬೀಳೆ 
ಒ್ಕುತರಪ್ಪ ಜುಡೆವಂಗಂ ಟ್‌ 


ದಿತಿ ಮಯುಗದಿರಂಜದಿರಿ ಕರಗದಿರಿ ಕೆೊರೆಗರಿಕೋಡದಿರಿ ಎನ್ನುವು ಹರ 
ಗೆಯ್ನೆರ್‌ (ಕಾತಿಷ- ೬-೧೪ ದ), (ಆರ್ದ್ರ * ಅಕ್ಷಕ) 


ನಾತ್ರ (ನಾಕಾ, ಶು ಹೆರೆನಾದು) (ಬಸ. ೩೬-೬೪); ರಟ್ಟಿಗಳಲ್ಲಿ 


ಆರ್ರಾಕಯೆ (ನಾ). - ಆರ್ರ್ರಶೃದಯ ೧: ಕರೀಯ ಕರುಣಾರಸ 
ಶ್ರೇರಿಕಾರ್ಪಾಕಯೆಂ ಶಕೃೃಹಾಳೇನನೋಪಾಯಮಂ, .. ಭಿಬಸಲ್ಲೇ 
ಮೆಂದು (ಅವಿತು. ಅ-೬೨ ಪ); ಸುಪ್ತಮಾನಾಚ್ಫೊ! 4ದಮಾಸನಸಸರೋಪೆ 


ಮೂನಂ ಏಮುಲಿತಲೋಡನಂ ಪ್ರಸನ್ನಾ ರ್ರ್‌ ಕಯಂ (ಕಾತಿಪು |26. 


ತಿ-೩೩ ನ). [ಆರ್ದ್ರ * ಅರಯ] 

ಅರ್ದ್ರೀಕರಣ (ನಾ). ತೋಯಿಸುವುದು; ನನೆಯಿಸುವುದು ; ತೇವ 
ಮಾಡುವುದು: “ನಾಣು-ಮರ್ಗಂಧೇ ಆದ್ರೀಕೆಲಷೇ ಚ(ನನೆಯಿಸು) | 
(ಕರುವಾ), ([ಸಂ.) 


ಅರ್ದ್ರೀಥೂತ (ಗು). ೧. ನನೆದ; ಕೊಯ್ದ. ೨. ಮೃದುವಾದ; ೬ 


ಕೋಮಲವಾದ : ಮಾಡಯ್ಯನ ದಯಾದ್ರ್ರೀಧೂಕ ಭಾನದಲಿ ಬಂದು 
ವಿಮೆ (ಬಸಪ 4೬-೫), ಉಸಹಿತ ಕರುಣಾರನಾದ್ರ್ರೀಧೂತಚೇಶಸನು 
(ಬಸರ. vu): (ಸಂ. 

ಅರ್ದ್ರೆ (ನಾ). ಇದ್ಬತ್ತೇಳು ನಕ್ಷತ್ರರಾಶಿಗಳಲ್ಲಿ ಆರನೆಯದು:] 


“ಅರ್ವಾ, ಇಟ್ಟೆ ಈ ೨ ಅಪ್ರಾ(ನಕ್ಷತ್ರದ ಪೆನಲ್‌) ನ (ಆಲಾಯು. |ಟಿ 


೪); *ಲುಟ್ಮಳಕನೆನಲಾತ್ರೆಗಪಾಳಂ. ದ್ರೆ) (ಮಗಲ. ೧-೬). | 
(ಶಂ. ಅರ್ರ್ರಾ] | 

ಅರ್ಪ "ಆಟ್‌? ಪರಾ. | 
ಅರ್ಪಳಿ (ಕ್ರಿ). ಶಕ್ತಿಗುಂದು; ಧೈರ್ಯ ಗೆಡು: ಪುಳಿಂದನ ದಕ್ಷನು| 


ಮೊದಲಿನಷ್ಟು ಅನಿಬ್ದ (ಬೆಳುದು. ೨೪೧). 
[ಅಟ್‌ * -ಫು) 


ಆರ್ಪು (ನಾ). ಗಟ್ಟಿಯಾದ ಕೂಗು; ಗರ್ಜನೆ: ಮೇಲಾರ್ಜ್ವನಾರ್ಗ 


ನಾತಂ ಸೋಲದ ಗಣ್ಮಂ ಪ್ರತಾಪಿ ದಾನದ ಫಲದಿಂ ಮೇಲಳ್ಕು ಕೊಟ್ಟು 
ಪೆನನುಂ ಬಾಲಿ ಭಲಮೆಂದು ಶನ್ನೊಳತ್‌ದಿಂತೆಂದ[0) (ಎಇ. 1೪, 
೬೪-೬1 ೫5); ಹೆಲನಂನ್‌ ಮೊಡರೆದ್ದುದೊಂದಾರ್ಫ್ಯ-- ಬುಖ್ಬಳಿಯ, 
ಪಬ್ಞುಲಿಯ ವಾಡು (ಪಾಲ. ೧೫-೬೫೩). 

(ಅಲ್‌, * ಪು. / ತೆಲು. ಅರ್ಧ) 


ಆರ್ಪುಗುಂದು (ಕ್ರಿ). ಬಲಹೀನವಾಗು; ಸಶ್ವಹೀನವಾಗು; ಧೈರ್ಯ 


ಗೆಡು: ದರ್ಶಕಂ... ಆರ್ದಿಗುಂದಿ ಕಾರ್ಪಣ್ಮರಿಂ ನೆಗಕನೂಷೆಯಂ 
ಪೊಗಳ್ನು (೧೨ಳ. ೪-೧೪ ದ). [ಅರ್ಥ * ಕುಂದು] 


ಆರ್ಪುಗೆಯ್ತ (ನಾ). ಸಾಹಸಕಾರ್ಯ; ದಿಟ್ಟತನದ ಕೆಲಸ: 


6ಣರೆಂಗದೊಳಾರ್ಥ್ರಗೆಯ್ತಮುಂ ಭೊಳಸಂಕನೆ... ಜೆರ್ಟಿಸಲಕ್ಕುಂ 
(೪ರುತೂ. ೧೩-೩೭). [ಅರ್ಪ * ಗೆಯ್ತ) 


ಆರ್ಫ್ರೈಲ್‌ (ನಾ). ಒಂದು ಊರಿನ ಹೆಸರು: ಬ್ರಹ್ಮಣೇಯಂ ಕೊಟ್ಟಂ 


ಅರ್ಸ್ಪೊಟಕಿ ಒಡೆಯ ಉೌಶಿಳೆಗೋತ್ರಂ ಪೊನ್ನಡಗೆ (ಎಳ. ೧೪, ಶ್ರೀರಂಗ. 
೧೩೦-೧೩೫ । ೫99). [?) 


ಆರ್ಬಟ "ಅರ್ಧಟಿ' ನೋ. 


ನುಷ್ಡಮಾಸ್ತ್ರದಿಂದಿನೆ ಕುಸುಮಾಸ್ಟ್ರನಾರ್ಗಳಿದು ಕೂರ ಳ ಕೈವಿಡಿದೆಯ್ದಿ |9| ಆರ್ಬಟಿಸು 'ಆರ್ಭಟಿಸು ? ನೋ. 


೬ ಪೊಸವೂದಸೆಯಲ್ಲಿ ಕೊಡಿದೆಂ (೧೬4. ೫-೧೦೫). 
(ಅರ್ಥ, * ಅಳಿ (ಆ ಆಲ್ಕಿ)) 
ಆರಿಗೆ (ನಾ). ಸಾಮಧಗ್ಯವುಳ್ಳವನು; ಸಾಹಸಿ: ಕೆಮ್ಮ ಮಾರು| 
ವಾರ್ಪಗಧಕೆ ಭೊ ಗಿಯುಮಿರಲ್‌ ದಿಟಿಳೆಲ್ಲಿದಲೆಲ್ಲಿ ತೋರಿಕೇ 


(ಸಂಸದೆ. ೧೨-೧೨) ; ರವಿ ಳಾಣರಿರ್ದ ನೆಲೆಯಂ ಕಾತ್ರಾರಿಗಂ 4 


ಕಬ್ಬಿಗಂ (ಸೂಲ ೧೪-೧). [ಅರ್ಪ * -ಇಗ) 


ಆರ್ಬಟಿ 'ಆರ್ಭಟಿ' ನೋ. 
ಆರ್ಭಟ "ಅರ್ಭಟಿ' ನೋ. 
ಆರ್ಥಟಿಂಗೊಡು (ಕ್ರಿ). ಗಟ್ಟಿಯಾಗಿ ಕೂಗು; ಅಬ್ಬರಿಸು: 


ಏಳಿ ಕಂಸಾಳಂಗಳೆಂ ಪಿಡಿದೊ4ಯಿಂದಂ ತಾರನಿಸುತಿರಿ ಅಳತಿಯನೇಳೆ 
ಯೊಳೆಸುತಮಿಂತಾರ್ಧಬಂಗೊಟ್ಟು (ಬಸಧಿ. ೧೨-೪೪). 
[ಅರ್ಭಟ (ಆ ಅರ್ಥಟಿ) * ಕೊಡು) 


ಆರ್ಭಟಿಸು 


ಆರ್ಥಟಓಸು, ಆರ್ಬಟಿಸು, ಆರ್ಭಡಿಸು (ಕ್ರಿ). ಅಬ್ಬರಿಸು; ಗಟ್ಟ 
ಯಾಗಿ ಕೂಗು; ಗರ್ಜಸು: ಇಂತಪ್ಪ ಬಿರುದಿನ ಹೊಳಕೆಯ 
ಭಟಿರ್ಗಳು ಮುಂತಾರ್ಥಟಸುತೈತರಲು (ಮೋಹಕ, ೩೩-೩೫) ) ಕೋಗಿಲೆ 
ಗಳಾರ್ಭಟಿನೆ,.. ಮನ್ಮಧನಾಗ ಪೂಗಣೆಗಳನು ಸಂಧಿಸುತೆಡ್ಡೆನೆಂಗನೆಯ 
(ನಳ. ೧೧೩೬) ; ಆರ್ಧಟಿನುವ ಕರ್ಮಗಳ ಸುಟ್ಟು ಮುಕ್ತಿಗೆ ನಿರ್ಭಾಗ್ಯ 
ಕೆಯ್ಮುವರಬ್ಲ (ಭಂಚ, ೮-೧); ಅನೆ, ಹುಲಿ ಮುಂತಾದ ಮಸ್ಪಮೃಗಗಳು 
ಬೇರೆ ಅಜಲ್ಲಿ ಅರ್ಥಟಿಸುತ್ತಿದ್ದುವು (ಹಂ. ೧೧೯). ಆರ್ಬಟಿಸು : | 
ಎಮ್ಮ ಮೇಲೆದ್ದು ಮಕ್ಕಳಮೇಛಲಿವನ ರೆಕ್ತವಿರಳೆಂದು ಸಂತೋಷದಿಂದಲು | 
ರ್ಬಟಸಿದೆರು (ಗೊಲ್ಲೊಳಾ. 9-೨೨೬). ಆರ್ಧಡಿಸು : ಕಲ್ಬಾಂತಳಾಲದ 
ಹಿಡಿಗೆರ್ಣನಮನರಷೆ ತಾಳ್ನಾರ್ಭಡಿ[ಪಾಉಾಂ, ಟ) ಸುತ (ಪೆದ್ಮರಾ,೬-ಒಂ); 
ಏನಂಥ ವಾದ್ಯಂಗಳೆ ವಿಡಾಯಿಯಿಂವಾರ್ಭಡಿಸಿ ತಿವಿ ಬಸುಎನುಗಿ ಕರುಳ 
ನುಗಿಯೆನುತ್ತೆ (ಬತ. ೩೯-೩). [ಅರ್ಭಟ (ಆ ಅರ್ಥಟಿ) » -ಇಸ್ಕು) 

ಆರ್ಥಟಿ, ಆರಭಟಿ, ಆರುಬಟಿ, ಆರುಬಟಿ, ಆರುಭಟ, ಆರುಭಟಿ, 
ಆರ್ಬಟ, ಆರ್ಬಟಿ, ಆರ್ಭಟ (ನಾ). ಗಟ್ಟಿಯಾದ ಕೂಗು; 
ಗರ್ಜನೆ; ಅಬ್ಬರ: ಅಂತು ಕರವರ್ಷಮಂ ಕಜಕಿಯುತ್ತುಮಿರ್ದ 
ದೊಂದಭಿಸರಾರ್ಭಟಿಯನಪ್ಪುಳೆಯ್ನು (ಇವಿ. ೪-೫೬ ದ); ದನುಚೇಂದ್ರ 
ನಾರ್ಭಟಿಯ ಕೇಕು (ಉದೃಟ. ೪-೬೩೬ ದ) | ದೇವದತ್ತದ ಬಿರಿಸಿನಾರ್ಭಟಿ 
ಗುಂಡಿವದ ದುರ್ಧರ ಗುಣದ ರನ (ಕೋಗಯ. ೨೦-೨). ಆರಭಟಿ; 
ಖಂಡದರರುವಿಸಂಶುದೃಾರಧಟಿಯಿಂದಾರ್ದು (ಅಗವಿ. ೬೧೫೦ ವ); 
ಅರಭಟಿಯೊಳರಸ ಕಂಡು ಪೊಯ್ದಸಿತೋರಗನರೆಗದೊಬ್ಬದುದು 
(ಶ್ರೀಶಾಲ, ೧೧-೩೦), ಆರುಬಟಿ: ಆತನ ಕರೆಯಬೇಕೆಂದಾರುಬಟ 
ಯಲಿ ಮಂತ್ರಿಗಳನನಿಚಾರನಟ್ಟಿಲು (ಜೀವಂ. ೧ಾ-ಂ). ಆರುಬಟಿ ; 
ಟೀರಿದನು ಬ್ರಹ್ಮಾಂಡರೊಡೆಯಲ್ಯಾರುಬಟಿಯಲಿ (ಕುಷ್ಕಾಅ. ಓಂ. 
೨೬-೬೯); ಕಾರುಗನಹಳ್ಳಿ ಯವನಾರುಬಟಿಯಿಂ ನೆರೆಯೆ (ಟಳವ ೨-೨೦). 
ಆರುಧಟಿ: ಲಾಯ ಧನುಜೇನಮಾಡಿದೊಡೋರಣಿಸಿ ಶಿರುದಾಲ 
ಧೂಮಿಸನಾರುಭಟಿಯಲ್ಲಿಆದು ಹೊ ಯಿಶು ಧನುವಿನುಬ್ಬಟಿಗೆ 
(ಕುಲ್ಯಾಳ. ಓಲಾ. 5೦-೬). ಆರುಭಟೆ; ಡಾಪದನಾರಿ ಬೆಸಲಾಗಲಿ 
ಮಹಾಸ್ತ್ರಭನಾರುಭಟಿಯಲ್ಲಿ ಗಜದ ಮುಖ ಕೆಡೆಯೆಸು ಮಹೀಸುತನ 
(ಕುವ್ಮಾಲ್ರೋ, ೩-೩೬) ; ಕಹಿಭಟಿರಾರುಭಟಿ ತಳೆಕೆಳಗಮಾಡಿತು ಜಗದ 
ಜೋಡಿಗಳ (4908. ೬-೧೨-೪೦). ಆರ್ಬಟಿ (4). ಆರ್ಬಟೆ: 46 
ಚನುತ್ಕಾರಳೆ ಡಮಸ್ಕಾರಮೂರ್ಬಟಿಗೆಯಾರ್ಬಟಿ ತುಳಿಲ್ಲೆ ಶುಳಿಲು 
(ಈಟಪು. ೨೬-೨೫). ಆರ್ಧಟಿ; ಮಾರನು ಮಾಡುವ ಹಟ ಅರ್ಭಟ | 
ಗಳನ್ನು ನೋಡಿವಾಗೆ (ಮುಫಿದಎ, ೮೮). | 

(ಸೆಂ. ಆರಥಟಿ, ಅರಧಟೀ. / ತಮಿ. ಅರ್ಪ್ಟಿಟ ; ತುಳು. 
ಆರ್ಬಟಿ, ಅರ್ಭಟ, ಅರ್ಭಟ; ತೆಲು. ಅರ್ಭಟ, ಅರ್ಭಟ) 

ಆರ್ಭಡಿಸು "ಆರ್ಭಟಿಸು' ನೋ. 

ಅರ್ಮ (ನಾ). ೧. ಅಶ್ರಯಸ್ಥಾನ; ನೆರೆ; ಆಧಾರ: ಜನಧರ್ಮಂ 
ಪ್ರಾಣಿಣಾರ್ಮಂ ನುಜಿಯರದಿರು (ಆದವು. ೨-೨೦); ಮುನಿದುಯ್ಯ 
ಜವಂಗಂ ಮೂಯೆನಲನ್ನುವಂಜ್ಞ ಬಗೆಯೆ ನಿನಗಿನ್ನಾರ್ಮಂ ಜಿನಧರ್ಮ 
ಮೊಂದೆ ಅವನೆ (ಅಜಿ. ೨-೫೬) ; ಕಲಿಳಾಲಧರ್ಮತನೆಯಂ ಸೌಡ 
ಳ್ಯಾರ್ಮನಿವನೆನ್ನು ಪಲರುಂ ನೆಮ್ಮುನರ್‌ (ಸೌ ಇ ಇ. 1%-1, ೬೫-೩೧ ; 
1913); ಸಲೆ ಸಕ್ಕಕ್ಕೆ ನೊದಲ್‌ ಡಲಕ್ಕೆ ನೆಲೆ ಧರ್ಮಕ್ಳಾರ್ಮ್ಮ ಮಾಯಕ್ಕ 
ಗುಂಡೆ ಬೀರಕ್ಕೆ ತವಳ್‌... ಸಂಗ್ರಾಮಕಂಶೀರವಂ ರು ೪111, 
೧೧೯೬೨ | 1619) ; ಧರ್ಮವೆ ಸಮಸ್ತ ಸೌಖ್ಯಳಸ್ಕಿರ್ಮಂ (ಸುಕುಮಾ. 
೬-೪೧) ; ಪುರುಪಾರ್ತ್ಮಕ್ಕೆಡೆ ವಶ್ರಮಕ್ಕೆ ನೆಲೆ ಧರ್ಮ್ಮಳ್ಳಾರ್ಮ್ಮನೌದಾ 
ರ್ಯ್ಯದಾಗರೆಬೊಳ್ಳಿಂಗೆಟ್‌ವಟ್ಟು (Muu 1201, ೨೧೩೨೩೪ ; 1126). 


15 
ಜು 
ಚ 
೫ 


‘4 


43 


೩ 


೬೬೬ 
| 
| 

ತಿ 
i 


133] 


ಆರ್ಯಕರ್ಮ 


ತಿ. ಹಿತಕರವಾದುದು; ಕ್ರೀಯಸ್ಕುರೆನಾದುದು: ಕೂರ್ಮೆಯೊಳ 
ಲಸದೆ ಜೀವಳ್ಳಾರ್ಮಂ ಶೆಲತಿಬ್ಬ ದುಃಖದಿಂಡೆತ್ತುವ ಸದ್ಮರ್ಮನೆ ಹಿಕ 
(ಧಮ್ಮಾ ಷ್ಟು. ೪-೪೧); ತಡೆಯರೆಡೆಯಿಲ್ಲ ಟಿದ್ದೆರದೊಡರ್ಚು ನಿಸ 
ಗಾರ್ಮನಮಪ್ಪ ಧರ್ಮದ (ಜೀವನಂ, ೨೭-೫೦) ; ಧರ್ಮಮನೆ ಕಿಡಿ 
ಮೆಯ್ಸಿ (ಪಾಕಾಂ. ಮೇಗಿ) ನಿನಾರ್ಮ ಮಿದೆಂದಟಾಸುಖಳ್ಳೆ ಮೋಹಿಸುವುರೆ 
ಬೀಟ್‌ (ಜಿವನಂ. 3೧೨-೩) ; ಏಿನಾರ್ಮದೋ ಚೈನಧರ್ಮಂ 
(ಧರ್ಮಾ. ೧-೧೩). (1) 
, ಅರ್ಮೊಗ, ಆರುಮೊಗ, ಆಆುಮೊಗ (ನಾ). ೧. ಆರು ಮುಖಗಳ 
| ಸಮುದಾಯ: ಅರ್ನೊಗದಿಂದೆ ಶಿವ ತನ್ನೆ ತಾನೆ ಜನಸಿದನೆನಲ್‌ ಸೊಗ 
| ಯುಸುತ್ತಿಹ ಕುಮಾರಸ್ಪಾಮಿಯಡಿಂವರೆಗಳಿಗಾಜಡಿಯನ್ಟೆನು (ಚಿಟಿ. 
| ೧-೧೦). ೨. ಆರು ಮುಖಗಳುಳ್ಳವನು; ಷಣ್ಮುಖ: ಅರ್ದೊಗನಂ 
; ಜೆತ್ತೆಯ್ಕೆಂ ಕೂರ್ಮೆಯಿನುಸುರಲೈ (ಶ್ರೀಮಹಾ. ೯-೨). ಅರುಮೊಗೆ: 
| ತಿ. *ಸೈಂದೆಗೊಳೆಗಾರುಮೊಗನೆಂದಕ್ಕುಂಗ (ಕಕರ. ೧೧); ತಗುರಿ 
ಕವಡಮುಮನೊಡೆದಾರುದೊಗನು ಭ್ರಮೆಯೊಳೊಂದಿಯಳ್ಳರುಕ್ತಿ 
(ನರರೋ. ೩೧-೪೭). ಆಯಿಮೊಗೆ : ೨. ಅಲುಮೊಗನೆಯ್ಯ ನೆನ್ನೆಯ 
ಕನಹಿನೊಳ್‌ ಬಂದು... ಚಿಂತಿಸದಿರೆನಲು (ಭಾದಟಂ. 9-೩೭). 
(ಅರ್ಕ (ಆ ಅಮ್ಮು) * ಮೊಗ) 
ಆರ್ಯ (ನಾ). ೧. ಸಾಧು; ಸಜ್ಜನ: “ಸಾಧು, ಸಜ್ಜನು, ಆರ್ಯ! 
ಈ 4 ಸತ್ತುರುಷೆಂ” (ಹಲಾಯು. ೬೧-೨೧೬). ೨. ; ಗೌಳ 
ವಾರ್ಹ. ೩. ಉತ್ತಮ ಕುಲದಲ್ಲಿ ಹುಟ್ಟಿದವನು. ೪. ಬ್ರಾಹ್ಮಣ, 
ಕ್ಷತ್ರಿಯ ಅಥವಾ ವೈಶ್ಯರಲ್ಲಿ ಒಂದು ಪಂಗಡಕ್ಕೆ ಸೇರಿದವನು. 
೫. ವೈಶ್ಯಕುಲದವನು : “ಆರ್ಯಾ, ಭೂಮಿಸ್ಟೃರು, ನೈತ್ಯಾಒ 
ಊರವ್ಕಾಃ ವಿಶ. ಈ ೫ ದೈಶ್ಯಲ? (ಹಲಾಯು. ೯೩-೪೧೬). 
೬. ತಪಸ್ವಿ; ಯಹಿ. ೭. ಆಚಾರ್ಯ; ಗುರು.6, ಕೈನರಲ್ಲಿ ಒಂದು 
ಪಂಗಡ; ಆರಾಧ್ಯ: ಅವಸಕೋಟಿಕಕೆ ಬಳಲಿ ಬಂದಂತಾರ್ಯರುಗಳೂ 
ನಿಲಿಸಿ ಧಿಕ್ಕರಿಸಿದೆಗೆ (ಬನಿ, ೪೫-೧೨). ೯. ವೈ ; ಹಿರಿಯ: ಆರ್ಯರು 
ಪರಹಿ ಕಳುಹಲು (ಬಸಪ. ೩೨-೧೨). ೧೦. ಸೂರ್ಯ. ೧೧. ಗೆಳೆಯ; 
ಸ್ನೇಹಿತ. ೧೨. ಭೋಗ ಭೂಮಿಯಲ್ಲಿ ಹುಟ್ಟಿದವನು: ಆತನ ಸೀಐ 
ನಾಯಕ ಮಂತ್ರಿಪುಂಗವ ಪುಕೋಹಿತರ್‌ ಮೂದರುಂ ನೃಬನ ದಾಭಾನು 
ಮೋದದ ಭಲದಿಂದಮುತ್ತರಳುರುವಿಸೊಳಾರ್ಯರಾಗಿ ಜೇವಿಟಂಕ್ಕೆ 
ದೊಳೀಶಾನಕಲ್ಪದೊಳ್‌ ಸೇನಾನಾಯಕನಬ್ಬಾಯ೯ಂ(ಅದಿಐು. ೫-೧೬ ಕ). 
೧೩. ಒಂದು ಜನಾಂಗ. ೧೪. ಅಂತಃಪುರದ ಅಧಿಕಾರಿ; ಕಾವಲು 
ಗಾರ; ಕಂಚುಕಿ: “ಸೋವಾಸಿಯಲ್ಲಿಯುಂ ಆರ್ಯನೆಂಟುದು* 
| (ಹ ೮ ಯು. ೧೩೬೬-೨೦). ೧೫, ಬಿಳಿಯ ಮಗ್ಗದವರಲ್ಲಿ ಒಂದು 
ಪಂಗಡ (ಎ೭ಕ್ಕು. ೪, 8). ೧೬, ಒಂದು ಭಾಷೆ: ನಾಗರ ಕಂತತ 
ತಿಗುಳಾರ್ಯ್ಯವನೋದಿಬುವ ಬಾಲಶಿಕ್ಷೆ ಉಪಾದೈರ ಜೀವಿತಕ್ಕೆ (ಎಳ. ಗ, 
(ತಯದ, ೨೭-೪೩ ; 109). ೧೭,  ಆರ್ಯೆ ೪: ಅನಂದವ9ಸರ ಆಖ್ಯಾಕ 
| ಗಳಲ್ಲಿ ನಾಲ್ಕಾರು ಪಡಗಳಿಗಿಂತ, ಹತ್ತೆಂಟು ಆಯ ೯ ಗಳು, ಅಶ್ಟೇ 
ಸಂಖ್ಯೆಯ ವೃತ್ತಗಳಿಗಿಂಶ ಹೆಜ್ಜೂಗಿರುವುದಿಬ್ಲ (6 ಛ ದಿ. ಬ, ೩೩೨) 
| “ಸೂರ್ಯಂ ತಾಪಸಭೋಗಭೂಮಿಭವರುಂ ಸಾಮಾಸಿಯುಂ ವೃದ್ಧರಿಂಣ 
| (ಯರ್ಣ3ಖ್ಯಂ? (ನಾವಾಲ. ೧೦೩). ([ಸಂ.) 
; ಆರ್ಯಕರ್ಮ (ನಾ). ೧. ಉತ್ತಮರಿಗೆ ಯೋಗ್ಯವಾದ ಕೆಲಸ; 
ಆರ್ಯನ ಕೆಲಸ. ೨. [ಕೈನ] ಶ್ರಾನಕರು ಅನುಸರಿಸಬೇಕಾರ 
ಆರು ಬಗೆಯ ಕೆಲಸಗಳು: ಸ್ವಾಧ್ಯಾಯ ಸಂಯಮ ತಪಮೆಂದಾರ್ಯ 
ಕರ್ಮಮಾಜುತೆಂನಕ್ಕುಂ (ಸುಳುವು. ೬-೨೫ ದ). 
[ಅರ್ಯ * ಕರ್ಮ) 


| 
| 
| 
| 
| 
| 


ಆರ್ಯಳೆ 


ಆರ್ಯಕೆ (ನಾ). ಜೈನ ಸಂನ್ಯಾಸಿನಿ; ಕಂತಿ: ಶ್ರಭಾವತಿಯುಂ| 
ಪದ್ಮಾನತ್ಮ್ರಾರ್ಯಕಾ (ಪಾಂ, ಕೈಜ್ಣಳಾ] ಪಾದಯೂಲದೊಳುರೂರ್ಜಿತ ' 
6ತ್ನಾದಳಿ ಕರರೊಳಡ್ಯು ತಳಲ್ಪದೊಳ್‌ ಪ್ರತೀಂದ್ರ ಶದವಿಯಂ ಪಡೆದಳ್‌ | 
[೫೩ ಅರ್ಯಳಾ) [ 


(ಅಂಧ. ೩-೫೮ ಐ). 


ಅರ್ನಡೈಪ್ಟಿ 


| ಅರ್ಯಿಕೆ (ನಾ). ೧. ಗೌರವಾರ್ಹಳು; ಪೂಜೈ. ೨. ಜೈನ ಸಂನ್ಯಾ 


ಸಿನಿ; ಕಂತಿ: ಅತ್ತ ಸೀಿರ್ಯಕೆ ಜಲವುಳಾಲಂ ಶಪಂಗೆಯ್ನು 
(ಮುರಾರೂ. ೧೬-೪೨ ದ), ಸಹಸ್ರಾರು ಜನ ಅರ್ಯಿಕೆಯರು ಕರುಣೆಯ 
ಸಹಿಗಳಂತೆ ಕಂಗೊಳಿಸಿದರು (ರಾಟೂ. ೧೧೨), (ಸೆಂ. ಆರ್ಯಿಳಾ) 


ಅರ್ಯಚರಿತ (ನಾ). ಆರ್ಯರ ನಡವಳಿಕೆಯಿಂದ ಕೂಡಿದವನು ; | 3] ಆರ್ಯೇಕರಣ (ನಾ). ಆರ್ಯರಣ್ನಾಗಿ ಮಾಡುವುದು; ಆರ್ಯರ 


ಉತ್ತಮವಾದ ನಡಕೆಯುಳ್ಳವನು; ಸದಾಚಾರಿ: ಅಮಾರ್ಯ 


೬-೧೨೨), (ಆರ್ಯ * ಆಂತ) 


ಕಳ್ರೋಧನುಲ್ಬಣರಿಂಲ್ರಾದಿಗಳಾರ್ಯಲಾರ್ಯಡರಿತರ್‌ [CN | 


ರೀತಿಗೆ ತಿರುಗಿಸುವುದು: ಶಾತವಾಹನರ ಪ್ರಧುತ್ವಳಾಲದಲ್ಲಿ ದಕ್ಮಣದ 
ಅರ್ಯಿ4ರಆ ಹೇಗಾಗಿತ್ತೆಂದೂ . ., ನಿರೊಸಿಸಿಡೆ (ತುಳು. 69). 
(ಸಂ. 


ಆರ್ಯಪ್ರಣುತ (ಗು). ಆರ್ಯರಿಂದೆ ಡೊಗಳಲ್ಪಟ್ಟಿ : ಇನೂ ಸುತ 
ಭಯಾ ವಯಸದೊಳೆಸಗಧಿಕೆಯುಮೂಸೆಯುಂ ಸವಮನೆಯುಮನೆಂದಂಗನೆ wl 
ಯನದಲೊ ಕಿಸುವುದನೆ ಮನೋಹರಂ ಬ್ರಹ್ಮಡರ್ಯಮಾರ್ಯ।| | 
ಪ್ರಣುಕಂ (ಉತ. ಒ-ಹಾ), (ಅರ್ಯ * ಪ್ರಜುತ) I | 

ಆರ್ಯವಿಮುಖ (ನಾ). ಹಿರಿಯರನ್ನು ಕಂಡರೆ ಕಡೆಗಣಿಸುವವನು, | | 
—ಉದಾಸೀನೆಮಾಡುವವನು: ಉದ್ಭತವೃತ್ತಂ ಗತಥೈರ್ಯನಾರ್ಯ।| | 
ವಿಮುಖಂ ನಿದ್ರಾಳು ನಾವ ಭೂಪತಿಗಾದೈಓರಿ ಗಾಳಿಗೊಡ್ಡಿದೆ ಸೊಡಲ್‌ | 
(mek. as). (ಆರ್ಯ * ವಿಮುಖ) | 


ಆರ್ಯೆ (ನಾ). ೧. ಪೂಜ್ಯಳಾದ ಹೆಂಗಸು : ಶ್ರೀಮಾರ್ಯೆಯುಂ 
ಸಮ್ಮಕ್ತೃ್ಯಮಾಯಾತ್ಮ್ಯದಿಂ ಸ್ತ್ರೀರೂಪಮಂ ನತ್ತುನಿಟ್ಟು ಕತ್ತ್ವಯಂಶ್ರಛ 
ಏಮಾನದೊಳ್‌.. , ದಿವಿಜನಾದಂ (ಅ ೭ಚಿ. ೫-೬೦ ಐ); ಧಾದಕುಡ್ಧಿ 
ವಿಶೇಷದಿಂಡಮನಿಂದಿಕೆಯುಮಾರ್ಯನಾಗಿ ಸತ್ಯಭಾಮೆ ಕದಾರ್ಯೆ 
ಯುದಳ್‌ (ಕಾ ೪ತಿಡಿ. ಒಗ೫ದ), ೨. ಪಾರ್ವತಿ. ೩. [ಛಂದ] 
ಪೂರ್ಪಾರ್ಧದಲ್ಲಿ ೩೦ ಮಾಕ್ರಿಗಳು ಮತ್ತು ಉತ್ತರಾರ್ಧದಲ್ಲಿ 
೨೭ ಮಾಕ್ರಿಗಳು ಹೀಗೆ ಒಟ್ಟು ೫೭. ಮಾಕ್ರಿಗಳನ್ನುಳ್ಳ ಒಂದು 
ಶ್ರ: ಅಂಕುಂ ಯತಿಯೆಂ ಬೀಟಗ್ಗುರ್ಪಂತತಿದದೊಳಲಸದಾರ್ಯೆ 


ಅರ್ಯವೇಷ (ನಾ). ಆರ್ಯನಿಗೆ ತಳ್ಳ ವೇಷವುಳ್ಳವನು; ಒಳ್ಳೆಯ | 
ಉಡುಪು ಧರಿಸಿದವನು : ಧನಳನಾಸೋಸ್ವಿತಂ ದುತ್ತಮೊರ್ವಂ ಬರು | 
ತಿರ್ಶಂ ಬೆನ್ನೊಳಾತ್ಮೋಟತಯನಿಸಿದೆ ಡಾತುರ್ಯದಿಂದಾರ್ಯವೇವಂ | 


ಆರ್ಯನೆಟೈರ್ಮ (ನಾ), ಆರ್ಯ ಕರ್ಮ ೨: “ಇತ್ಕೆಯುಂ 


ಯೊಳ್‌ ಕಂಡದೊಳೆಂ (ಳಂ. ೧-೬೬). [ಸಂ. ಆರ್ಯಾ) 

ಆರ್ಯೋಕ್ತಿ (ನಾ). ಆರ್ಯರ ನುಡಿ; ಹಿರಿಯರ ಮಾತು: "ಕಾರ್ಯ 
ಸಾಧನೆಗಾಗಿ ಕತ್ತೆಯ ಕಾಲಾಡರೂ ಕಟ್ಟಿ ಬೇಕು' ಎಂಬ ಆಕ್ಕೋಕ್ತಿಯನ್ನು 
ಜಾನು ಯಾವಾಗಲೂ ಶಿರಸಾ ಧಂಸಿ ನಡೆದುಳೊಳ್ಳುತ್ತೇನೆ (ಕಾಡಿಗೆ. 
೨೪೬). [ಅರ್ಯ * ಉಕ್ತಿ) 


(maew. ೩೩), [ಆರ್ಯ * ದೇನ) [೫ 
IW 


ಬಾರ್ತೆಯುಂ ಚತ್ತಿಯುಂ ಸ್ವಾಧ್ಯಾಯಮುಂ ಸಂಯನುಮುಂ ಕರಮುಂ: | ಆರ್ಯೋತ್ತಮ (ನಾ). ಆರ್ಯರಲ್ಲಿ ಉತ್ತ ಮನಾದವನು: ಆಯ್ಯೋ 

ಎಂತು ಗೃಹಸ್ಮಂಗೆ ಆರ್ಯಾ (ರ್ಯ) ಪಟ್ಟಿರ್ಮಂಗಳದ್ದುವೌ(ಕತ್ತೃಪ್ರ. | ತ್ರೆಮನುಕ್ತಮಾರ್ಯದೆಸರೆವ್ಯಾಲಾಧದಿಂ ಮೂಡುತುಂ ಮುಜುಗುಳ್ತುಂ 

39೬), ಸಂಟಾಬದ್ರಸಾದಿಪ್ರದವರ್ತನ ಸ್ವಭೂನಸೆಂಯನುಮುಂ ಅನಕನ | ತಡೆದೆಂ (ಕಾಪು. ೬-೧೨೬), (ಆರ್ಯ * ಉತ್ತಮ) 

ವೃತ್ಯಾದಿ ತಫೋನುಷ್ಮಾನಮುಂ ಬೆರಸಾರ್ಯಪಟ್ಯರ್ಜುಂಗಳುಂ ನಿಮಗಿದು ಚ ಆರ್ಷ (ಗು). ೧. ಬುಹಿಗಳಿಗೆ ಸಂಬಂಧಿಸಿದ; ಜುಹಿಗಳಿಂದ ಬಂದ. 

ಕುಳಾಚಾರಂಗಳೆಂದವಾಯೆ ಬೇಟ್ಲು ಕೈಕೆಳಿಸಿ (ಅದಿ. ಊಾ-ಂಸಿ ವ), | ತಿ. ಪ್ರಾಚೀನವಾದ : ಅರ್ಪಾನಾರ್ಭಾಭೇದದಿಂ ದ್ವಿವಿಧಮಕ್ಕುಂ ಅದ 
(ಆರ್ಯ * ಸಬ್ಕರುಗ) | ಇೊಳಾರ್ನಮೆಂಬುದಿದಿಬ್ರನ್ಮೋಪದಿಪ್ವಂ (ಜಾದಳ. ೨೯೬-೨೧); 


ಆರ್ಯಾಗೀತಿ (ಥಾ). [ಛಂದ] ಒಂದು ಮಾತ್ರಾಬೃತ್ತದ ಹೆಸರು: | 
ಕಂಡಕ್ಕೆ ಸಮನಾದ ಸಂಸ್ಕೃತ ಬಂಧ ಅರ್ಯಾಗೀತಿ. "ಅರ್ಯೆ'ಯಿಂದ 


ಅರ್ಯಾಗೀಶಿ ರೂಪಗೊಂಡಿರಬೇಳು (ಛಃನೋದಿ, ೧೦೨). 1೫ 


(Ze. (ಅಯಾ? * ಗೀತಿ)) | 

ಆರ್ಯಾಣೆ (ನಾ). ನೈಕ್ಯಡಾತಿಯ ಹೆಂಗಸು: “ವೈಕ್ಕಜಾತಿಯಲ್ಲ್ಯ 
ಹುಟ್ಟಿದರೆ ಅರ್ಯಾಣೆಯೆನಿಸುಗು * (ಶಾಟ. ೧೧೬). 

(ಸಂ. ಆರ್ಯಾಡೇ) | 


ಆರ್ಯಾವರ್ಕ (ನಾ). ಪ್ರಾಚೀನ ಕಾಲದಲ್ಲಿ ಆರ್ಯರು ನೆಲಸಿದ್ದ | 


ಭೂಮಿ; ಭಾರತದಲ್ಲಿ ಹಿಮಾಲಯ ಮತ್ತು ವಂಧ್ಯನರ್ವತಗಳ! 
ನಡುವೆ ಪೂರ್ವ ಪಶ್ಚಿಮ ಸೆಮುದ್ರಗಳು ಮೇರೆಯಾದ ಪ್ರದೇಶ: 
ಮನುಸ್ಮೃತಿಯಲ್ಲಿ ಹೇಳಿದಂತೆ ಅರ್ಯಾವರ್ಶಧ್ರು ನಿಂಧೃದನರೆಗೆ | 
ಮೂತ್ರ (ಳಣ/ಟ. ೪9). [ಸಂ.) 


ಆರ್ಯಾವೃತ್ತ (ನಾ). - ಆರ್ಯಿ ೩: ಅರ್ಯಾ೯ವೃಶ್ತಂ॥8 ಸ್ತನ| ಅ 


ಯುಗನುತ್ರುನ್ನುತಂ ನದಿಎಶತೆರವರ್ತಿ ಹೃದೆಯಶೋಳಾಗ್ನೇಃ ಡರತಿ 
ಏಮುಕ್ತಾಹಾರಂ ದ್ರತಮಿದ ಭವತೋ ರಿಥ್ರಸ್ತ್ರೀಣಾಂ (ಇಂದಂರಾ, ೬೦). 
Pp ಸಂಸ್ಕೃತದ ಆರ್ಯಾ ಅಥದಾ ಣಾಥಾಜೃಕ್ತಪು ಪ್ರಾಕೃತದಲ್ಲಿ ಆರೈಗೀತ 
ಅಥವಾ ಸೃಂಫಕದೆಂಬ ೬೪ ಮಾಕ್ರೆಯ ವೃಶ್ತಬಾಗಿ ಕನ್ನಡದಲ್ಲಿ ಮತ್ತು 


ಕೆಲುಗಿನಲ್ಲಿ ವಿತೇಷಲಾಗಿ ಕೆಂದೆ ಎಂಬ ಹೆಸರಿನಲ್ಲಿ ಪ್ರಚಾರದಲ್ಲಿರೆ [ಆ 


(ಕೈಪಿಡಿ. ೧೧೨). (ಹೆಂ. (ರ್ಯಾ * ವೃತ್ತ)) 


ಇನ್ನೂ ಕಲದ ಪೂರ್ವದಿಂದ ಬಂದ ಅರಿಸಮೂಸರನೆಗಳುಂಟು. , , ಇವು 
ಅರ್ಹ (8ರ್ಮುತು. ೨೩೪)  ಅರ್ಷಬುದ ತಮಿಳುಭಾಷೆಯು ಈ ಪಂಡಿಕರೆ 
ಪ್ರಕಾರ ಅಪಭ್ರಂಶದೋಷಳ್ಳೆ ಗುರಿಯಾಗಲಾರಡು (ಫಾಜಾತಾ, ೬೭). 
೩. ಪವಿತ್ರವಾದ; ಅತಿಮಾನುಷವಾಡ. (ನಾ).೪. ಎಂಟು ವಿಧ 
ವಾದ ವಿವಾಹಗಳಲ್ಲಿ ಒಂದು; ತೆರಕೆಗೆದುಕೊಂಡು ಕನ್ಯಾದಾನ 
ಮಾಡಿಕೊಡುವ ಮದುವೆ. (೫) 


ಅರ್ಷತೆ(ನಾ). ೧. ಹುಹಿಗಳಿಗೆ ಸಂಬಂಧಿಸಿರುವಿಕೆ. ೨. ಪ್ರಾಚೀನತೆ. 


೩. ಪವಿತ್ರತೆ: ಅಧಿಳಾರ- ಸ್ಹಾತಂಕ್ರ್ಯಗಳು ಸರ್ವರ ಸೊತ್ತಾಗಲಿರು 
ವಂತೆ ಅರ್ನತೆಯನ್ನೂ ಸಾಹಿತಿಯು ಮನೆರುನೆಗೆ ೮೮ ಮನುಕುಲದನ್ನು 
ಮಾವರಗೊಳಿಸಬೇಕಾಗಿದೆ (ಸದ್ಯಳಾ. ೨೬). (ಸಂ. ಅರ್ಪತಾ) 

ಅರ್ಹದರ್ಶನ (ನಾ). ಹುಹಿಗಳಿಗೆ ಯೋಗರಕ್ತಿಯಿಂದ ಆಗುವ 
ಸಾಕ್ಷಾತ್ಕಾರ, --ದರ್ಶನೆ: ಬೇರದಲ್ಲಿ ಹೇಳಿರುವ ಜ್ಞಾನರ್ರ ಯತಿ 
ಗಳಿಗೆ ಧಮಾ ೯ ಶಿತಯದಿಂದ ಹೊಳೆಯುದದು ಅರ್ವದರ್ತನಡ್ರ 
(ಬ್ರಹ್ಮಳಾ. ೨೩೨ ಇಟ). (ಅರ್ನ 4 ದರ್ಶನ] 

ಆರ್ಸದೃಷ್ಟಿ (ನಾ). * ಆರ್ಷದರ್ಶನ: ಅನನ ಕೃತಿಯ ಉನ್ನತಿಯಿಂ 
ದಲೂ ಅವನು ಅರ್ಷದೃಷ್ಟಿಯನ್ನು ಪಡೆದ ಯೋಗಿ... ದರಳವಿ 
ಯೆಂಟುದು ತಿಳಿಯುತ್ತದೆ (ಕಹಾಪ. ೨೬೨); ಅದನ ದರ್ಶನ ಭಾವ 
ನೆಯ ದರ್ರನವಾಗಿತ್ತು. ಅರ್ಷದೃಷ್ಟಿಯ ರನಿಶೇಜ ಅದಲಲ್ಲಿರಲಲ್ಲ 
(ಸಮಜ, ೬49). [ಅರ್ಜ * ದೃಷ್ಟಿ) 


ಆರ್ಷಭ್ಯ 


ಆರ್ಷಭೈ (ನಾ). ಎತ್ತು ಆಗುವುದಕ್ಕೆ ತಕ್ಕು ವಯಸ್ಸಾದ ಹೋರಿ ;! | 
ಬೀಜನನ್ನು ಹಿಡಿಮಾಡುವ (ಕಸಿಮಾಡುವ) ವಯಸ್ಸಿಗೆ ಬಂದ) ! 
ಹೋರಿ: “ಅರ್ನಭ್ಮಯೆೊಂಬುದು ಹಿಡಿಯಿಸಲ್ಪಳ್ಳ ಹೋರಿ” (ಹಲಾಯು. | | 
೪೪-೧೦೪); *ಅರ್ಹಭ್ಮಮೆನಲು ಹಿಡಿಹೋರಿಯಕ್ಕುಂ? (ಮಂಗರಾ. | H 
n=).  [ಸಂ.) 15 
ಆರ್ಷಮತ (ನಾ). ಬುಹಿಗಳ ಅಭಿಪ್ರಾಯ, --ಮತ : ಸ್ರವಿಸುವುದು 
ಜೀನರನ ಹೃದೆಯಗರ್ತದ ತಳದಿ ಫಿವಿಗಾ ರಹಸ್ಕದುಲಿ ಕಾವ್ಯಣಾನಗಳಿಂ 
ಮುವನರಇಚನ ರಹಸ್ಮದ ಕೀರ್ತಿ ನೇದಗಳ ರನದಿನೆಂಬಾರ್ನದುಕ 
(ಮಂಕುಳ. ೪೬೪). (ಅರ್ಹ * ಮತ] ಲ 
ಅರ್ಷವಾಣಿ (ನಾ). ಖುಷಿಗಳ ವಾಣಿ, ಮಾತು: ಅರ್ಯಕಂಠ |10! 
ಗಳೆನಿಕೊ ಅರ್ನಬಾಣೆಯೊಳೆಂದು ನೃಷ್ಟಿಕಾನಿಗಳಾಗಿ ಪರ್ಜನೃಸೂಕ್ತಗಳ | 
ಹಾಡಿ ಕೊಂಡಾಡಿದರು (ಳ್ರೌಂಚಧ್ಯ. ೪೬-೬). [(ಅರ್ನ 4 ವಾಜಿ] 
ಅರ್ಷಸಂಪತ್ತು (ನಾ). ಖುಹಿಗಳ ಸಂಪತ್ತು ; ಪ್ರಾಚೀನ ಸಂಪತ್ತು: | | 
ನವ್ಮಸಂಪದವಾರ್ಷಸಂಪದುದ್ದೃತವಿಂತು ಸವೃಪೇಶ್ವಗಳುಧಯ | 
I 
( 


(ಮಂಕುಕ. 0೬೧), [ಆರ್ಷ * ನಂಪಕ್ತು) 13 

ಆರ್ಸಸಂಹಿತೆ (ನಾ). ಬುಹಿಗಳು ಹೇಳಿದ ವೇದಮಂತ್ರ: ಶ್ರೀಯುತರ 
ದರ್ಶನಾಳಾಂಕ್ರಿಯಾಗಿ ನಾನು ಹೋದಾಗ ಒಂದಾನೊಂದು ಅರ್ನೆಸಂಹಿ 
ತೆಯ ಚಿಂಶನೆಯಲ್ಲಿ ಮಗ್ನರಾಗಿದ್ದರು (ಜೀರಾತ್ಮ. ಸೇ). 

[ಅರ್ಜ * ಸಂಹಿತೆ) 

ಆರ್ಷೇಯ (ಗು). ೧. ಯಹಿಗಳಿಗೆ ಸಂಬಂಧಿಸಿದ, ಸೇರಿದ: 
ಸಂಸ್ಕತ ಅರ್ನೇಯ ಭಾಷೆ (ಜೀವಸಾ. ೧೧). ೨. ಪ್ರಾಚೀನವಾದ; 
ಹಿಂದಿನಿಂದ ಬಂದ: ಶಮಿಳರೆ ಮಕ್ತು ಕನ್ನಡಿಗರೆ ಸಂಬಂಧಧ್ರ 
ಅರ್ನೇಯವಾದುರು (ಕೊನಪ್ಪೈ. ೨). (ನಾ). ೩. ಹಿಂದಿನವನು; 
ಪ್ರಾಚೀನ: ನಮ್ಮ ಆರ್ಜೇಯರು ಭಾರತವರ್ಷದಲ್ಲಿ ತಮ್ಮ ಜ್ಞಾನ 
ಪರಿವಾಳವನ್ನು ಯಾವ ತಕ್ಷಶಿಲ ನಲಂದ ಎಂಟ ಸ್ಮಳಗಳಲ್ಲಿದ್ದೆ ಏಕ್ವವಿದ್ಯಾ 
ಕ್ಷೇತ್ರಗಳಲ್ಲಿ ತುಂಬಿ... ಅದರೆ ಸವಿಯನ್ನು ನೀಡುತ್ತಿದ್ದರೋ (ಜಗದಂ. 
೩೨). (ಸಂ.] 

ಆರ್ಷೇಯಾರ್ಥ (ನಾ). ಖುಷಿಗಳು ಅಥವಾ ಪ್ರಾಚೀನರು ಮಾಡಿ 
ರುವ ಅರ್ಥ : ಸಾರ್ಥಕವದಪ್ಪು ಲಾರ್ಷೇಯಾರ್ಥದೊಡನೆಕೆಯೆ ಪಾರ್ಥ 
ನನುಭವದಂತೆ (ಮಂಕುಳ. ೫೧೦). [ಆರ್ಷೇಯ * ಆರ್ಥ) 

ಆರ್ಸಿ (ನಾ). “ಮೋಸ (ಗಂಗುಮ. ೨9). (1) 

ಅರ್ಹಂತ್ಯ (ಗು). ೧. ಅರ್ಹಂತನಿಗೆ ಸೆಂಬಂಧಿಸಿದ. "ಆರ್ಹಂತ್ಯು 
ಧರ್ಮ' ಪರಾ. (ನಾ). ೨.(ಜೈನ] ಮೋಕ್ಷ; ಅರ್ಹಂತನ ಪದವಿ: 
ತದ್ಯುಗಂಧರ ಮಹಾಯೋಗೀಶ್ವರಂ ಫೊರ್ದಿದಂ ನೆಗಬ್ಮಾರ್ಯಂತ್ಯದುನೇ 
ನನೀಯಡೊ ಕುಭಧ್ಮಾಸೋಪಯೋಗೋದಯಂ (ಅರಿತ. ೩-೦೦). |)5 
&. [ರೈನ] ಎವತ್ತುಮೂರು ಗರ್ಭಾನ್ಮಯಕ್ರಿಯೆಗಳಲ್ಲಿ ಒಂದು: | | 


ll 
| 


ಯೋಗಸಂನಾಪನುಂ ಆಅರ್ಹಂತ್ಯಮುಂ ... ಅಪ್ಪಯ್ವತ್ತುಮೂಜು 
ಗರ್ಭಾನ್ವಯಕ್ರಿಯೆಯೊಳು (ಜಾದುಂಉು. ೨೩೦). ೪. ಅರ್ಹತೆ. (ಸಂ.) 
ಆರ್ಹಂತ್ಯಕ್ರಿಯೆ (ನಾ). (ಜೈನ) ತೀರ್ಥಂಕರತ್ವ: ಆಪೃಮಹಾಪ್ರಾತಿ 
ಹಾರ್ಯ ಚಕುಸ್ತ್ರಂಶದತಿರಯಂಗಳಿಸೆಯೆ ಸದಮವಸರಣಮಂಡಲದೊಳು 
ದ್ವಾದಶಗಡಿಪರವೇಶ್ಟಿತನಾಗಿಫ್ಪೈದು ಅರ್ಹಂತ್ಮತ್ರಿಯೆ [CUS 
೨೩೪); ಅರ್ಹಂತ್ಯತ್ರಿಯೆಯೆಂಬುದು ಧರ್ಮಡಳ್ರಾಧಿಪತ್ಯಮಂ ಪುಟ್ಟ ಸ 
ಸುದ್ರದು (ಚಾವಧೇಣ. ೨೫೧). (ಅರ್ಹಂತ್ಮ * ಕ್ರಿಯೆ] | 


ಆರ್ಹಂತ್ಯಧರ್ಮ (ನಾ). ಜೈನಧರ್ಮ: ಆರ್ಹಂತ್ಯಧರ್ಮಂ ಕನ 
ಗಾರ್ಮಂ ಧೂಜಿ ರತ್ನತ್ರಯಮುನೆ ನೆಗಬ್ಮಂ ಧಾಶ್ರಿಯೊಳ್‌ ಶಾಂತಿನಾಥಂ | 43 
(ಹುಳುವು. ೧೨೬೫). [ಅರ್ಹಂತ್ಯ * ಧರ್ಮ) 


ಹಹ 


ಆಲ 


ಆರ್ಹಂತ್ಕಲಕ್ಷ್ಮಿ (ನಾ). [ಜೈನ] ನೋಕ್ತಲಕ್ಷ್ಮಿ; ತೀರ್ಥಂಕರತ್ವರ 
ವೈಭವ: ಪೂಣಾರ್ಹಸಾರ್ಹಂಶ್ಯಲಕ್ಷ್ಮೀಳಾಂತಂ ಮುನಿಸುತ್ರತು 
(ಪಂಕಾಮಾ, ೧-೧). (ಸಿಂ. ಅರ್ಹೆಂತ್ಯಲಕ್ಷ್ಮ! (ಆರ್ಹಂತ್ಯ * ಲಕ್ಷ್ಮೀ) 
ಅರ್ಹತ (ಗು). ೧. ಜೈನಧರ್ಮಕ್ಕೆ ಸಂಬಂಧಿಸಿದ; ಜನನ 
ಸಂಬಂಧಿಸಿದ. (ನಾ). ೨. ಶೈನ. [ಸೊ.] 
ಆರ್ಹತಮತ (ನಾ). ಜೈನಮತ: ಈ ತೀರ್ಥಂಕರರಿಗೆ... ಸುಲ 
ರ್ಥಕಣಾದ *ಅರ್ಹನ್‌? ಎಂದೂ, ಈ ಮತಕ್ಕೆ ಆಹ1ತದುಶವೊರು. 
ಪ್ರಸಿದ್ಧಿಬಂದಿತು (ಹಂಡನಾ. ೭೨). [(ಆರ್ಹತ ೨ ಮತ) 
ಆಲ್‌, ಅಲ್ಲು, (ಕ್ರಿ). ಗಟ್ಟಿಯಾಗಿ ಕೂಗು; ಕಿರುಚು; ಅರುಡು: 
ವಕ್ಷದೊಳಾಲ್ಹು ಬೊದ್ಬಿಜುವ ದೇನಕರೋಟಯ ದೇದನೀ ಎರೂಡಾಶ್ಷಕ 
ದೇವನೆಂದು ಮುಡಿಗಿಕ್ಕಿದೆಂ (ಮುರಗೆ. ೧); ಜಟ್ಟಿಗಳುದ್ದಿ'ಕೋಟೆಃ 
ಬುಲ್ಮು ಭುಜಗಳ ತಟ್ಟಿಕೊಂಡು (ಛಂಚ. ೨೦-೪೦). ಆಲ್ಕು : ಆಲುತ್ತಲ 
ಹಣೆಯ ಹೊಯಿಸಿ ಅಂಕವ ಮಾಡಿದೆನೆಟ್ಲರ ಕೆಂಡು (ಬಸದ. 9೩೬); 
ಸೂಲವನೇಜುವ ಕಳ್ಳನಂತೆ ಬಾಹ್ಮದಲ್ಲಿ ದಾಯಲುನೆ (ಏಲೇಕ್ವ. ೪); 
ಮೊಗೆಯಿಬ್ಬರೊಪ್ಪವ ಬಾಣ ಕೊಲುವೆನೆಂಬಾಲಿಯೆಸುವ ವೀರೆನಕೆಗಂಕು 
(ಅಶಿಟಂ. ೧೫-೬೧); ನೀನಂಜದಿರು ಕೈಕೊಂಡು ನಿಲುನೆಕೆನುತ್ತ 
ಫಲುಗುಣ ದುಂಡಿಸಿದನಾಲಿದನು ಸೆಳೆದನು ಬೋಳೆಯಂಬುಗಳ( ಉುವ್ಕಾಛೀ. 
೧೦-೧) ; ಸರಬಾದಿಯಂ ಕೊಂದೆಬೆಂದಾಲಿ ದೊಬ್ಬಿರಿವುತ್ತ (ಬತ 
೬೨-೨೩); ಮೆಯ್‌ ಪೊಳ್ಳಾಲುವ ದೇವಿಯರನ್‌ (ಅಂತಿಗ್ಯೊ ೫೧-೧೦೬೩)- 
ಆಲಳರೆ ಇ ಕೂಗಿ ಕರೆ; ಅರಿಚಿ ಕರೆ; "ಬರಬಾರಡ್‌ಔೇಗ ?' ಎಂದು 
ಆಲಕರೆಯುತ್ತಿದ್ದಾಳೆ (ಗುಲಾಟ. ೬೨). ಅಳಿಕೊಳ್‌ ೬ ಕಿರಿಚಿಕೊೋ: 
ಖಂಡೆಯದ ಪೊಳಹಿನ ಧಟಾಳಿ ಭೋಯೆನುತಾಲಿಕೊಂಡು ಬೊಬ್ಬಿಂತ 
ತಿರ್ಜುದು (ಚಟು. ೪೨-೨೫), "ಆರ್‌, ? ಪರಾ. 
(ದೇ. ॥ ತಮಿ. ಆಲು, ಆಲಿ; ಮಲ. ಆಲಿ) 
ಆಲ್‌ ಅವಲಾದ್‌ (ನಾ). ವಂಶ; ಸಂತಾನ: ಈ ಮೇರೆ ಈ ಸಾಧ 
ದಲ್ಲಿ ಬರದು ಇಟ್ಟಿಂಛಿದ್ದನ್ನು ಉಾಲಾನುಕಾಲಳ್ಕೂ ಮಹಾರಾಜರದರು 
ಅಲ್‌ ಅದಲಾದ್‌ ತಿಳಿಯುವ ಬಗ್ಕೂ (ರಾಜೇಂದ್ರ. ೧೨). 
(+ ಅರೆ. ಆಲ್‌ಅದಲಾನ್‌] 


ಆಲ, (ನಾ). ಹಾಲುಮರಗಳಲ್ಲಿ ಒಂದು ; ನೈಗ್ರೋಧ ; ವಟವೃಕ್ಷ: 


*ನೃಗ್ರೋಧಃ, ಬಹುಖಾತ್‌, ದಟು - ಈ 4 ಆಲದಮರ” (ಹಾಟ 
೧೨೭) ; ಕರ್ಗ್ಗಳ್ಳಾರದು ಸಲ್ಲು ಬಿರಿಯ ಆಲ (ಎಕ. 8, ೩೫-೬; ೫೦); 
ಪಡುವಣ ಮೇರೆ ಆಲದಮರ (೪3. 11, ೫-೪; 9); ಮುಂದೆ ತಮ್ಮ 
ಜಗೆ ಸರ್ವೈವಂತೆ ಪನ್ನಿರ್ಮತ್ತಲ್‌ ಪರ್ವಿರಾಲದ ಮರೆದ ಮೊಡಕ್ಕೆ 
ವಂದು (ಪಂಜಭಾ. ೨-೬೦ ವ್ರ; ಆಲದಮರೆದ ಮೇಲೆ ಉಗೆ ಬಂದು 
ವಾಯ್ಡುಂ ದಶ್ಚರದಿಂ ಕರೆವುದುಂ (ಪಂಡ50, ೨೨೪-೧೨) ; ಆಲದೆಲೆಯ 
ಮೇಲೆ ಮಲಗಿದ ಶಿರುವೇ (ಪುರಂದ. ೧-೧೯-೩); ಅಲಕ್ಕೆ ಪೂಲ್ಣ 
ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ದರವು ನೆರಳಬ್ಲ (ಆಗೀತೆ. ೮೮). 
ಅಲದಜಿಬಲು » ಆಲದಮರದ ಕೊಂಬೆಗಳಿಂದ ಕೆಳಕ್ಕೆ ಇಳಿಯ 

ಬೀಳುವ ಬೇರುಗಳು: ಅಲದಬಿಟಲಂತೆ ನೆಲಕ್ಕೆ ಆಗದೆ (ಧರ್ಮಾ. 
೫-೪೯); ಸೈಂಧವದಿಂದಕೆದಾಲದಬಿಜಲನಳೆವೆರಹಿ ಳುಡಿದಂದು ವನ್ಯ 
ವತಿಸಾರಂ (ಕಲ್ಮಾಣ. 9-೧೩). ಆಲದಧಪಣ್‌ - ಆಲದಮರರ 
ಹೆಣ್ಣು: ಮಿಸುವಾಲದವಣ್ಣಿನಂದಮಂ ಪೊಳೆವಧರಂ ಕರಂ ನೆಬೆಯಿ 
ಪೋಲ್ಡುದಜಾಂ (ಧದೂಗಮ್ಯ. ೩-೧೮೦) ; ದೊಡನಿ ಇಸಿದುವು ರೊಗ 
ಮೆಂದಿಂದುವಿನೆೊಡಲಾಲದಬಣ್ಮೆನುಗುವಧೊಲ್‌ (ಆಯಳಾ. 3-೪೭). 

(ಡೇ. 8 ತಮಿ, ಆಲ್‌, ಆಲ; ಮಲ. ಆಲ್‌; 

ಕೊಡ. ಅಲಿ; ಪರ್ಣ. ಏಲ್‌; ಗೊಂಡಿ. ಆಲೀ) .. 


ಆಲ್ಮೀ 


ಆಲ (ನಾ). ಒದ್ಬಾತನ ಹೆಸರು: ಕೇಸರಿ ಕೊಬುವಾಳ್ಯನ್‌ ಮಗನ್‌ | 
ಉನ ಕೊಬು ಇಕ್ಕಿಸಿ ಬಿಟ್ಮರ್‌ (ಎಕೆ. ಸ (6), ದುಳಿಲಾ. ೧೫೩೫]: 
6(ಯ ಕಕ), (7) 

ಆರ (ಗು). ೧. ಆಗಲವಾಗಿರುವ ; ವಿಸ್ತಾರವಾಗಿರುವ. (ನಾ). | 
ತಿ. ವಿಸಪ್ರಾಣಿಗಳು ಬಿಡುವ ದ್ರವ. ೩. ಹಳದಿಯ ಬಣ್ಣದ; 
ಹೊವು; "ಅರದಾಳೆ * (ಗಾಣುಶು. ೨೪). ೪. ಚೇಳಿನ ಬಾಲ, --. 
ಕೊಂಡಿ: *ಮ್ರುತಧಚ್ಛಣಲ್ಗ ಉಳ. ಮೂಳ)ರನೆ ಚೀಳ ಬಾಲಕ್ಳೆ 
ನಾಮಂಗಿ (ಮಗಾ, ೧೯೯-3). ೫. ಕಟಿವ; ಮೋಸೆ. "ಆಅಲಡಾಲ? 
ನರಾ, (ಸಂ.) 

ಆಲಂಕಾರಿಕ (ಗು). ೧. ಅಲಂಕಾರದಿಂದ ಕೂಡಿದ ; ಅಲಂಕೃತ 
ಪಾಠ. ೨. ಔನಡಾರಿಕವಾದ; ಲಾಕ್ಷಣಿಕವಾದ. (ಕಾ). | 
೩. ಅಲಂಕಾರ ಶಾಸ್ತ್ರವನ್ನು ಬಲ್ಲವನು; ಅಲಂಕಾರ ಶಾಸ್ತ್ರಜ್ಞ: | 
ನಮ್ಮ ಅಲಂಳಾರಿಕರು ಕಾವ್ಯಕ್ಕೆ ಪ್ರತಿಭೆ ಬೀಟನೆಂದು ಹೇಳಿರುವರು 
(wens. ೩೬), [ಸಂ.) | 

ಅಲಂಗಿರಿ (ನಾ). ಒಂದು ನಾಣ್ಯು; ಒಂದು ವರಹ: ೧೮ ಬಗೆ ವರಹ 
ನಾಣ್ಯಗಳು, ೧೬ ಅಲಂಗಿರಿ ಕಿಮ್ಮಕ್ತು ರೂ 4 ೪೪ (ಕಛಾಗೆ. ೨೪೦). 

[4 ಮರಾ, ಆಲಮ್‌ಗಿರೀ ಇ ಲಲ್ಪಜೆಲೆಯ ಒಂದು ನಾಣ್ಯ ; | 
ಅರೆ. ಆಲಮ್‌ಗಿ4ರ್‌ * ಜಗತ್ತನ್ನು ಆಯಿಸಿದವನು) 

ಆಲಂಗಿಸು "ಅಲಿಂಗಿಸು' ನೋ. 

ಆಲಂತೊರ್‌, ಆಲಶ್ತೂರ್‌ (ಣಾ). ಒಂದು ಊರಿನ ಹೆಸರು: 
ಅನ್ನರಿಯ ಆಲಸ್ರೂರೆ ಫೊರುಳಆಕೆ (ಇಳ. ೪, ೧೯-೬; 813). | 
ಅಲತ್ತ್ತೂರ್‌ : ಅಸ್ನರಿಯಾಲತ್ತೂರ್ಪ್ಪೋರುಳೂಕಿ ಬೆನ್ನಗರಾದ್ಯನೇಳ 
ಸಮರರುಬದುಖಾಹೊತಿ (ಮೈಳರಿ. ೧೯೪೪ ; ೧-೧೪ | 7ದ) ; ಅನ್ನರಿ 
ಅಲತ್ತೂರ್‌ ಪೊರುಳಣತಿ (ಎಳ ₹೪, ಎತಕೊ. ೬೦-೧೪ | 979) | ಅನ್ನಲಿ 
ಆಂತ್ರೂರ್ಫ್ಪೋರುಳಂಕಿ ಬಿಟ್ನಗಣುದೈ ಕೇಳೆ ಸಮರನುಖ ಕಮುಖಹುಕ 
ಪ್ರಷತ ಕೂರದ್ದರುಸ ನಕೂನಜಾರೆ (ಎಳ. ೫, ಕೋಲಾರೆ. ೯೦-೧೪ ; 
9೫). "ಅಲತ್ತೂರ್‌' ನರಾ. (1) 

ಲಂಬ, ಆಳಂಬ (ನಾ). * ಆಲಂಬನೆ ೧: ದೀರ್ಥೆದಾಪಾಲಂಬಂ 
ಭುಜವೀರ್ಯದಿಕ್ರಮಯುತಂ... ಕಲ್ಪಂ ಧನುರ್ನಿಡ್ಯೈಯಂ (ಪೇಸಳಾ. 
೧೮) ಶ್ರೀಕೋಲನೆ ನೀ ಗತಿಯೆಂದು ತರಳಗ ಆಲಂಬದಲಿರುತಿಹಳು 
(ಈಂ್ರಕಾ. ೧-೨೩). ಆಳಂ ಬ: ಮೃಣರಿ ಕ್ರೂರ (ಣಾ. ಭಳ) 
ಕತ್ನಕ್ಕೆ ಸಂದಾಳಂಬಂ ಶೌಂತಿಲ್ಲೆಓಪ್ಪ ಗಪನಂಬೊಳ್ಳಲ್ಲಿ ಕಂಡರ್‌ 
(ಕೇಮಿಷು. ೯-೫೬). (ಪಂ.) 

ಆಲ್ಲಂಬನ, ಆಳಂಬನ (ನಾ). ೧. ಆಶ್ರಯ; ಆಧಾರ: ನುಡನಂ 
ತೋಂಟಿಗಣದ... ಶೀತಾಂಕು ತೀವಿದ ನೆಯ್ದಿಲ್ಲೊಳನಲ್ಟದಿಲ್ಲಿನೆ ಬನಂ 
ಟಿಕ್ರ್ಯೋತ್ಸವಾಲಂಬನಂ (ದಲಿತ. ೩-೩೬), 3. ನೇತಾಡುವುದು ; 
ಮೇಲಿನಿಂದ ಕೆಳಕ್ಕೆ ಜೋಲುಬಿದ್ದಿರುವುದು. ೩. ಸಹಾಯ; 
ನೆರವು. ಆಳೆಂಬನೆ: ೧. ಇಂಬಚಾವಂದು ಬೇಸಉವ ಪೆಂಡಿರ 
ಮುಖಕ್ಕೆ ಯುವ ತ್ಮದೋತವಾಳೆಂಬನದುಪ್ಪ ದುಳ್ಳಳಿಡರ್ಗಾಗದುದಂ 
ಭನಮುಳ್ಳಿದಂ ಳರಂಡೊಂಬಿಸಿ ತಿಂಬರಿಟ್ಲಲೆೊಡೆ ... ಏನೆಂದು ಬೇಟ್ಟುದೊ 
(ಪರನ, 6೯-೧, ಪ), (ಹೆ) 

ಆಲಿಂಟನಂಗೆಯ್‌ (ಕ್ರಿ). ೧. ತೂಗುಹಾಕು; ನೇತುಹಾಕು: 
ನಾಪಿ ಕೆಟ್ಟಿಂ ಕಟ್ಟಿನಿನ್ನೇಳೆ ನಂದೇಪವೀಶರಿಯೊಳೆಕಟೆ ಪತ್ರಾಲಂಬನಂ 
ಗೆಯ್ದೆನೇ ಪೂರ್ವದೊಳ್‌ ನೆಗಳ್ಗು ತದ್‌ವ್ಯಾಸನುಂಡ ದೂಬದನೆದೇಂ 
ಕೇಳ್ತಳುಯನೇ (ಸಮ್ಮಉ. ೯-೨೩). ೨. ಅವಲಂಬಿಸು. 

[[ಳಲಂಬನ * ಗೆಯ್‌ (ಆ ಕೆಯ) 


ತೆ 


ಆಲಗಾನೆಹಳ್ಳಿ 


| ಆಲಂಬನವಿಭಾನ (ಣಾ). [ಕಾವ್ಯಮಾ] “ಭಾದಧ ಅ೭ರ೯ವಿಸುನರಳ್ಳೆ 
|  ಮಲಾಕ್ರಯನಂದೆ ಕಾರೆಣದೇ ಆಲಂಬನನಿಭಾದ * (ಧಾರಮಿಿ, ೩೫೦) 1 
*ಉನ್ಯವಾಟ್ಮಗಳಲ್ಲಿ ಈ ನ್ಥಾಲುಭಾನಗಳನ್ನು ಉಂಟುದೂಡುದ ವಸ್ತು 
ಗಳಿಗೆ "ಆಲಂಬನನಿಭಾದ 'ಗಳೆಂದೊ, ಆ ಭಾವಗಳು ಹುಟ್ಟದ ಮೇಲೆ 
31 ಅಫುಗಳನ್ನು ಉದ್ರೇಕಗೊಳಿಸುವ ಜಬ್ರುಗಳಿಗೆ "ಉದ್ದೀಪನ ವಿಭಾದ? 
ಗಳೆಂದೂ . . , ಹೆಸರು” (ಕೈಪಿಡಿ. ೧೮) ; ಆಲಂಬನವಿಧಾನಗಳಿಂದಾ 
ಸ್ಮ್ಯಾಯಿಭಾವಂಗಳೆಂಕುರಿಸಿ (ಏಶೇಕ, ೨೨೭). "ಉದ್ದೀಪನವಿಧಾವ' 
, ಪಳ (ಆಲಂಬಸ ೨» ವಿಭಾರ] 
| ಆಲಂಬಮಾನ (ಗು). ಡೋಲಾಡುತ್ತಿರುವೆ; ನೇತಾಡುತ್ತಿರುವ: 
1! ಅನೂನದುರಳತರತ್ನಛಿತ್ತಿವಿದ್ರಾಚದೊಳಾಲಂಬದೂನ ಮುಳ್ತಾಲಾದು 
I ಅಂಬೂಪಭೊಷಿಕೆಡೊಳ್‌ (ಸುಳುರೂ. 9-೧೭ ದ), (ಸಂ.) 
| ಅಲಂಬಿತ (ಗು). ೧. ತೋಲುಬಟ್ಟ ; ಇಳಿಬಿಟ್ಟ; ತೂಗುಹಾಕಿದ : 
| ಆಲಂಜಿತ ಶೌಂಬೂನದ ಭಂಟಾಷಾಲ ಎರಾಜಿತಂಗಳುಂ (೪ದಿವು. 
| ಅನ), ೨. ಆಧರಿಸಿದ; ರಕ್ಷಿಸಲ್ಪಟ್ಟ. (ನಂ.) 
ಚ| ಅಲಂಬಿತಕೂರ್ಚ (ನಾ). ಶೋಲಾಡುವ ಗಡ್ಡಉಳ್ಳವನು: 
ಅಲಂದಿಶಕೊರ್ಡಂ ಸಿಂಹದಂತಿಮಲ್ರೇಕ್ಳಾಣಂ (ಕಾಕತಿ ೧೯-೧೫). 
| (ಅ೮ಂಬಿಕ * ಕೂರ್ಡ) 
: ಆಲಂಬಿಸು (ಕ್ರಿ). ೧. ಜೋಲುಬೀಳು; ನೇತಾಡು : ಮಖಮಂಬಯ 
[ ನುಣ್ಬ್ಚೆಮುರ್ನಥಯದಂ ಬೆಂಬಳಿಯೊ49ಊ9ಲಂಬಿದಂತೆ (ಕಾಲ. ೫-೫ 


೫ಾ| ಬ).೨. ನೇತುಕಾಕು; ತೊಗುಬಿಡು: ಕರ್ಪೂರದ ರಂಗಬಾಳಿಯಿಂ 
ಆಲಂಬಿಸಿದೆ (ಶಾಣಾ. ಅವಲಂಬಿಸಿದೆ, ಅಲಂಕರಿಸಿ ಲಂದಿಸಿದೆ) ಫ್ರಪ್ಪರೂಲೆ 
ಯಿಂದೆಲಂಕರಿಸಿದ(ಕ ೨ ವಿ6. ೧೦-೫). ೩. ಅವಲಂಬಿಸು; ಹಿಡಿ: 
ವಿಧನೆಯಾರೊಡೆ ಶೀಲಮಾಲಂಬಿಸಿ ಶವರ್ಮನಗೆಯೊಳಿರ್ದನಿತು 
ಕಾಲದೂಲನ್ಯ ಬುಟ್ಲದೆ ... ದೇಹಮಂ ದಂಡಿಸಲ್ಪತಿರೋಳದುಂ ಜಡೆದಳು 
(ಕೈರಿಭಾ, ೫-೫3), [ಅಲಂಬಸ  -ಇನ್ಕು) 
ಆಲಂಧ, ಆಳಂಭ (ನಾ). ೧. ಹಿಡಿದುಕೊಳ್ಳುವುದು. ೨. ಕೊಬು 
ಪುದು. ೩. ಉತ್ಪಾಟನ; ನಿರ್ಮೂಲನ. “ದುರಾಲಂಭ' ಪರಾ. 
ಅಳಂಧ: ೨. "ಮುರಣಂ .. . ಆಕಂಥಃ... ಈ 2೧ ಕೊಳೆ * 
(ಹಳಾಯು. ೩೮-೩೨೨). (ಸೊ.) 
೫| ಆಲಂಧನೆ (ನಾ). * ಆಲಂಭ. "ಸಮಾಲಂಭನ' ಪರಾ. 
ಆಲಕೆಲ್‌ "ಆಲಗೆಲ್‌' ನೋ. 
ಆಲಳೇರಿ (ನಾ). ಒಂದು ಊರಿನ ಹೆಸರು : ಏಟ್ಟಕರಗೆಯ ಬಡ್ಮಿಯಿಂ 
ತೆಂಕ ಆಲಕೇರಿಯಿಂ ದೂಲಾಸ್ಸೈರಂ ಪಡುವಲ್‌ ಬಿಟ್ಟಿಕೆ (ಳಳುಲ. 9-೩೦ | 
384ಯ 66). [ಆಲ * ಕೇಶಿ) 

೫ ಆಲಕೊಳ (ನಾ). ಒಂದು ಊರಿನ ಹೆಪೆರು : ಆಲಳೊಳದ ನರ್ತ್ತ್ರೊಟಿ 
ಳಾಗೆ ತೆಂಕಲೈವತ್ತೆರಡು ಗೇಣಗಳೆಯಲೆರೆಡು ಮತ್ತೆ (ಎಳೆ. ೪113, ಸಾಗರಂ, 
೧೦೮-೪೪ ; 1042). [ಅಲ್ಕ ೨ ಕೊಳೆ (೮ ಕೆೊಬ)) 

ಅಲಕ್ಕೊವಾಡಿ (ನಾ). ಒಂದು ಊರಿನ ಹೆಸರು: ತೋಬಳೊಲ್ಬಳಿ 
ಜೆರಿಯವನ್‌ ಕೋಲ್ಕಳಾಂಶುಭಿಕ್ತನ್‌ ಎಳಾ ಆಲಕ್ಕೊ! ನಾಡಿ ತಾಳೆಯೋನ್‌ 

"I (Man. an 9೬ರ ಶಕ), (10 ವಾಡಿ) 

I 


[ಸಂ.) 


ಆಲಗಟ್ಟಿ (ನಾ). ಒಂದು ಊರಿನ ಹೆಸರು: ಮಲ್ಲಿಳಾರ್ಜುನ ದೇವರ್ಸ್ಸೆ 
ಆಲಗಟ್ಟಿದ ಹಳಗಿಸಲು ಬಿಟ್ಟಿ ಗಡ್ಡೆ ಕಂ)ಮ್ಮ ನೂಜನುೂದಕ್ತು (ಸೌ ಆಇ. 
15-1, ೨೪೧-೨೪ ॥ 12ಓಯ ತಕ). [ಆಲ್ಕ * ಗಟ್ಟ) 

ಆಲಗಾನಹಳ್ಳಿ (ನಾ). ಒಂದು ಹಳ್ಳಿಯ ಹೆಸರು: ಅಡಿಗನಪ್ಸಾ ೧ 
ವಾಲಾಂಡಹಳ್ಳಿ ೧ ಅಲಗಾನಹಳ್ಳಿ ೧ ದುಂಟಿನಪಳ್ಳಿ ೧ (ಎಳ. ೫, ಕೋಲಾರ. 
ತಿಕಾ-೧೪ | 1601), [ಅಲಗಾಸ್ಯ? ಎ ಹಳ್ಳಿ (೬ ಪಳ್ಳಿ) 


48 


ಅಲಗೇಶಿ 


ಆಲಗೆಆಿ, ಆಲಕೆಟ್‌ (ನಾ). ಒಂದು ಊರಿನ ಹೆಸರು: ಸಿಟ್ಟಯರ್ಮೆ | 
ಆಲಗೆಣಿಯ ಎಂಚಿದ ಸರಿ ಬಂಧಂಶಿಗೆಣ!ಯ ಓರುವರಿ ಎಲ್ಲಿ ಅಟ್ಲಿ ಕಂಬಂ, 
ತಿ೫ (ಳಳುಲ. ೯-೧೩ ; 1೭ ಕತ). ಆಲಕೆಉ : ನೊದಲೇಜ್‌ಯೊಳ್‌ 
ರ್ಬುಣ್ಣುಗ ವೆದೆ ಗೆಬ್ಲಿ ಪನ್ನಿರ್ಮತ್ತಲೆಂ ಆಯ್ನೂಲು ಬಳ್ಳಿಯ ತೋಣ್ವ 
ಆಲಳೆಣತ (ಎಕ. ೫4, ದಾನಣ- ೧-೧೩; 6). [ಅಲ್ಕ * ಳೇ!) 
ಆಲಗ್ನ (ಗು). ೧. ಸೇರಿಕೊಂಡ; ಸಿಕ್ಕಿಕೊಂಡ: ಉರಗುಸ್ಕಾಲಗ್ನಳಗ್ನ 
ಪ್ರಚೆಲಿತಹಂವೋಲ್‌ (0ಕ್ತಾಕ. ೨೭). ೨. ಸೇರಿಸಿ ಕಟ್ಟರ." (ಜಾ. 
ಆಲಜಾಲ, ಆಳಜಾಳ (ನಾ). ಮಿಥ್ಕೆಯ ಸಮೂಹ; ಸುಳ್ಳಿನ ಕಂತೆ: : 
ಎಂದಿವೆ ಮೊದಲಾಗಿ ಶಲವುಮೂಲಡಾಲಂಗಳಂ ದುರ್ಜೀವಿಳಾಗೃಹೀತೆ | 
ಯೆನೆನ್ನೊಳ್‌ ಟಂತಿಸುತ್ತಮಿರ್ಪನ್ನೈಗಂ (ಉದಂಳು. ೫೬೬). ಆಳಜಾಳ: : 
ದಾರಜಾಳಮದು ಭೋಂಕನೆ ನೋಡುವೊಡಾಳತಾಳನಂಯ್ತೆನೆ ಕಡಿಡೊಟ್ಟಿ 
ಸುಟ್ಟುವು ಸತತ್ರಿಗಳಂ ಗುರುಪುತ್ರನಂಬುಗಳ್‌ (ಪಂಪಛಾ, ೧೨-೬೪). 


[೪4 + ಜಾಲ) 


| 


ಆಲತಿ "ಆರತಿ,' ನೋ. 
ಆಲತ್ತೂರ್‌ "ಆಲಂತೂರ್‌' ನೋ. 
ಆಲದಾವು (ನಾ). ಒದ್ಬಾತನ ಹೆಸರು: ಆ೦ಲದಾವುನ ಹೆಣ್ಣತಿ 
ಕಟ್ಟಿಸಿದ ಕೆಚಿಯನ್‌ (ಎಳ. ಸ, ಟಿಳ್ಳ ಬ. ೩-೫) 63). (] 
ಆಲಪರಿ "ಆಲ್ಬರಿ' ನೋ. 
ಆಲಿಸು "ಆಲಾಪಿಸು' ನೋ. | 
ಆಲಪ್ಪ (ನಾ). ಒಬ್ಬಾತನ ಹೆಸರು: ಆತನ ಮಕ್ಕಳು ಆಪ್ಪ ಬಯಿಕೆ |20 
ಯಂಗಳು ಎತಿಸಿದ ಬೀರಗಲ್ಲು (ಎಕೆ. 11, ೪೦೫-೪ ; 13331). 
[ಅಲ್ಕ * ಅಪ್ಪ] 
ಆಲಬೋಯೆ (ನಾ). ಓಬ್ಬಾತನ ಹೆಸರು: ಅಲಜೋಯಸ್ಕೆ ಕೌಣ್ಣಿಲ್ಕ 
ಗೋತ್ರಶ್ಶ ಹಾ ಪುತ್ರಾಯ (ಇಳ. vi, ೧೮೬-೪೨; 44). 
[ಲ್ಭ * ಬೋಯ] 
ಆಲಮಂಡಲ (ನಾ). ಒಂದು ಕ್ಷೇತ್ರದ ಹೆಸರು: ಆಅಮಂಡಲಸ್ಕ ಜಟ್‌ 
ಖಡ್ಜೆಳಮ್‌ (ಮೈಳರಿ, ೧೯೧ ; ೧೪-೧೨ 1೫). (ಆಲ್ಕ * ಮಂಡಲ] 
ಆಲಮಡನೆ (ನಾ). ಆಲದ ಮರದ ಬಳಿಯ ಕಾಲುವೆಯ ತೂಬು: 
ತಳಳಾಡ ಮಾದರಸ ವೊಡೆಯರ ಕಟ್ಟಿ ಕಾಲುವೆಯ ಕೆಳಗೆ ಅಲದುಡಬೆಯ 
ವೊಳಗೆಣಕಿ ಯ ಗದ್ದೆ (ಎಕ. 11, ತಿರುಮ. ೧೩-೪; 9ಗಯ ರತ). 
"ಮಡನೆ' ಪರಾ. (ಆಳ್ಕ * ಮಡದೆ) 
ಆಲಮರ (ನಾ). ಆಲದಮರ ; ವಟವೃಕ್ಷ: ಅಭವಂಗಿಳೆಯೊಳ್‌ ತಪ 
ಮಿರ್ಸ ಧವಾನಿಗೆ ಬಂದು ಕಲ್ಪತರು ಫಳರಸದಿಂದೆಭಿನೇಕೆಂ ಮಾಡುವನಶಿ 
ವಿಧವದವೋಲಿಸೆದುದಾಲಮರೆನಾ ಮಳೆಯೊಳ್‌ (೧೦೪. ೯-೫೦). 
(ಅಲ, * ಮರೆ) 
ಆಲವರಾನ್‌ (ನಾ). ಒಬ್ಬಾಶನ ಹೆಸರು: ಕುಬುಂಜಿಯಳ ಕ| 
ಕೊಲ್ಬಲ್ಲಿ ಪೊನ್ವೆ ಅವು ಒಡೆಯಲಕವಧಿ ಖೆಸರೆ ಆಲಮಾರಾನ್‌ ಕೆಲೆ 
ಮೂಟ್ಜನ್‌ ಸತ್ತನ್‌ (ಸೌಇಇ. 1-1, ೩-೯; 9ನೆಯ ಶತ), [1) 
ಆಲಯ, ಆಳಯ (ನಾ). ವಾಸಸ್ಥಳ; ಮನೆ; ನಿವಾಸ: ಆಣ 
«- ನಿದಸನಂ, ಅಲಯೂ ಈ 4೧ ಮನೆ? (ಹಲಾಯು. ೪೯-೧೬೯) ; |೪ 
ಹೆಬ್ಬಾಳೆಯೌದುಂಬರೊ ತುಂಬುರಿಂಗಾಲಂದದೆನಿಪ್ಪ ನಾನಾ ಭೂಜದೆ; 
ಗ್ಲಿನಿಂ ಕಾನನಂ ಕಣ್ಣೆ ಸೆದುದು (ಹದಳಾ. ಇ-೧ೂ); ಎರಡು ಕೋಣೆಗಳ! 
ನೀಂ ಮಾಡು ಮನದಾಲಯದಿ (ರುಂಳುಕ. ೬೦೧). "ಡೇವಾಲಯ,' 
"ಶಿವಾಲಯ' ಪರಾ. ಆಳೆಯೆ : ಖಜೋರಮೇಲೆ ಲವಂಗಂ ಇಳಾ 
ಗುರುಗಂಧೂಗಳ್ಳಾಳೆಯಮಾದಂದು ಬಾಹಮುತ್ತಾಹಳರಂ (ಅಕ್ಷಕಾ. 


13 


ಆಳ್ವೆಬ್ಬೆ 


43 


೬೭೦ 


ಆಲವಣ್‌ 


| ಆಲಯಿಸು "ಅಲಿಸ್ಕು' ನೋ. 
|ಆಲಯ್ಯ (ನಾ). ಒಬ್ಬಾತನ ಹೆಸರು: ಪರಾಕ್ರಮಸಿಂಗಂ ತೋಂ 


ಗೆಂಡಂ ರೌರ್ಯ್ಯಾಗಾರಂ ಶ್ರೀಮವಾಲಯ್ಕೆಂ (ಎಳ. ೪೫, ಬಿಂಬ 
೧೮೪೨೬ ; 193). [ಲ್ಭ * ಅಯ್ಯ] 
ಆಲಯ್ದ್ಸು "ಆಲಿಸ್ಕು' ನೋ. 
!ಆಲನಂಟಗೆ (ನಾ). * ಆಲವಟ್ಟ: ನೇಳೆ ವೇಳೆಗೆ ನಾ ಊಳಿಗದಮಾಸುತ 
ನಾ ಅಲವಂಟಿಗೆ ಡಾಮರವ ಬೀಸುವೆ (ಕನಕ. ೯೧-೨). (ಆ ಆಲದ" 
ಹ "ಆಲವಟ್ಟ' ನೋ. 
ಸ್ರಿ, ಆಲವಟ (ನಾ). ಹುಭು, ತಾಳೆಗರಿ ಅಥವಾ ಬಟ್ಟಿಯಿರ 
ಆ ಬೀಸಣಿಗೆ; ಬಿಜ್ಜಣಿಗೆ: “ಬಿಜ್ಜಣಿಗೆ, ಆಲನಟ್ಟಂ - ಈ) 
ತಿ9ಲವೃಂತೆ೦ಗ (ಕಠ ಖಾ. ೩೧-೬೬೨); *ತಾಲವೃಂತ3ಖ್ಮಮತೆಕ್ಳು 
ಸೇಟಲ್‌ ಬಿಚ್ಚಗಗೆಯಾಲವಟ್ಟಮದೆಂದುಂ? (ಕವಿಳಂ, ೨೪೪); ದಾಯ 
ಬಯರೆಂದಡೆ ತಿರುಗುವ ಆಲನಟ್ಟಿದಲ್ಲಿ ಸಿಕ್ಕಿ ಕುಟುಹುಗೊಂಬುಟ್ಟು 
(ಅಜಕಿಮೂ. ೩೭); ಯುವತಿಯರು... . ಬೀಸುವ ಕಮಲದಳದಾಂನ್ಯು 
ದೆಲರು (ತಡ ಳಾ, ೩-೩೧) ; ಅಲದ್ಟಡೆ ಗಾಳಿಯಲಿ ಮೇಘಾಳಿ ಮುತ 
ಪುದೆ (ಕುವ್ಮಾದ್ರೋ. ೧-೨೯) ; ಓಡಿದ ಕೆಂಡಸಂಪಗೆಯ ಬಿರಿಮುಗುಳಂ 
ಪಟ್ಟಂ (ಉಣಕೇ. ಇ-೧೪ ವ). ಆಲವಟಿ: ಇದುನೆ ಐರಾವಕದ ಕೊಳ 
ಹೊಂಭಿಂಟಿಯೋ ಅಮರಪ್ರರದಾಲನಟದಥೊ (ಸೋಮಚ. ಪರಿ. 3೦೪); 
ಮಂದಮಾರುತನ ಮದನ ದಿವ್ಕಾಂಗಲತೆಗೆ ಸೂಬುವೋಲೊರ್ವ ಚರು 
ಬೀಹಿದಳಾಲವಟಿವ (ಳಂನದ. ೨೪-೮೦). ಜ್‌ 
[ಆ ಸಂ. ಅಲಾವರ್ಶ) 
ಅಲವಟ್ಟಲು, ಅಲಿವಟ್ಟಲು (ನಾ). ೧. * ಆಲನಟ್ಟಿ: ಎಳಣೆ 
ಮೆಟ್ಟುವ ಫೊಡೆಯ ಕುಳಿಕೆಲರಾಲವಟ್ಟಿ ಲು(ಷಾಣಂ. ಲೆ)ಗಳಿಂ ಮಧು 
ತಳರ್ದ ನಂದನರಾಜ್ಕಳಾಗ (೪ಎನವಿ. ೪-೬); ಆಲನಟ್ಟಲ ಗಾಂ 
ಮುಣವುದೆ ಮೇಘ (ಉದುನಿ. ೧೨-೧೬೬). ೨. ಒಂದು ಬಗೆಯ ಛತ್ರಿ, 
ಕೊಡೆ; ಅಂಬರವಿಂಬಿಬ್ಬ ಜುಂಬಲಿ ತುಂಬಿದೆ ಹೊಂಬೆಸೆಯುಂ 
ವಟ್ಟಿಲಿಗೆ (6 ೦ ನವಿ. ೧೬-೨೬); ರವಿರಶ್ಮಿಯೆ ಜರೆದಾಲನಟ್ಟಲುಗಳ 
ಸುನಿಲಾಸದ ನೆಳಲೊಳೆಗೆ ತನೆ ಮೊಳಗುವ ವಾದ್ಯದೆ (ಕಂಗವಿ. ೨೧-೩೩). 
ಆಲಿವಟ್ಟಿಲು : ೧. ಆ೦ನಟ್ಕಲ ತಂದಿಕ್ಕಿ ಶುಪ್ಪಳವಾಸ ಸಾಲಿಹಡ್ಚಡಳ 
ನಂ ಮೇಲೆ ಪುಷ್ಪಗಳ ಹಾರಗಳ ಮಂಡಳೆ ಸುತ್ತಿ ಇಳಾಗರುಧೂಶಣ್ಕ 
(ಕನಕಾ. ೨-೯೮); ಸಿಂಹನೀಕದ ಕೆಲದಿ ಆಲಿನಟ್ಟಲು ಡಮನರ 
ಬಿಟ್ಟೆಲೆಯ ಗಳಿಗೆಗಳ ನೀಡುವತಿಸೌಂದರಿಯರು (ಜನರು. ೩-೨). 
[ಅಲವಟ್ಟ * -ಲು] 
ಆಲನಟ್ಟಿಗ (ನಾ). ಬೀಸಣಿಗೆಯಿಂದ ಬೀಸುವವನು : ಅತ್ಯಂಳಕ 
ಆಲನಟ್ಟಿಗನಟುನ ಕ್ಪಾತ್ರ ಧರ್ಮಜನನೋಲಗಿನರೂ(ಸೌಂಡಳಾ.೨-೨3). 
[ಆ೪ವಟ್ಟ + -ಇಗ] 
ಅಲವಣ್‌ (ನಾ). ಆಲದ ಹಣ್ಣು : ಕಶಿಬಿಂಬಮನನಿಕೆಗಲದೆ ಪತ್ರಿರುಂ 
ವಣ್ಮೆಂಬಿನೆಗಂ (ಉದ್ಭಟಿ ೬-೧೦೪); ಆಲವಣ್ಣೆಂದಧರಮಂ ಗಿಳಿ ಕರ್ದುಂಸ 
ದುದು (ಚೆಬಫೆ. ೧೦-೬೪). 
ಅಲವಣ್ಣಮಟಿ, ಅಲವಣ್ಣುಟಿ- ಆಲದ ಹಣ್ಣಿನಂತೆ dick 
ರುವ ತುಟ: ಬಣ್ಣದುಟಿಯ ಬಂಡುಗೆಯಲರ್ದುಟಿಯೆಎಅದಣ್ಣಿರುಟವ 
ತೊಂಡೆದುಟಿಯ ಸಣ್ಣ ಟಿಂದಳರದುಟಿಯೆ ಹೆ೬?ದುಟಯೆಳೆಕೆಗ್ಣ ತಿಂತಿಕೆ 
ಬಂದುದಾಗ (ನೀಮಿನಂ. ೨೩-೨೪೬) ; 'ಬಾಲಮೃಗಾಕ್ತಿಯೆ ಅನಮ್ಯುತಂಳ 
ವಾಣಿಯೆನಾಲನಣ್ಣುಟಿಯ ಕೋಮಲೆಯಾ ( ಶ್ರೀನಾಲ. ೪-4೯೧); ತಳಿರ್ದ 
ಬಯ ತೊಂಡೆವಣ್ಣುಟಯ ಬಂದುಗೆದುಟಿಯ ಪೊಳೆದ ಸುಃಗೆರೆಡೆಟರು 
ಆಲವಣ್ಣುಟಯ (ಟಿಟಪು- ೩೬-೪೫). (ಆಲ್ಕ* ಸಣ್‌) 


ಅಲವರಿ ಹ೭೧ ಆಲಾಪ 

ಆಲವರಿ "ಆಲ್ಬರಿ' ನೋ. | ೬. (ಕಾವ್ಯಮಾ) ಮೂವತ್ತುಮೂರು ಸಂಡಾರೀಛಾವಗಳಲ್ಲಿ 

ಆಲವರು `ಆಲ್ಬರಿ' ನೋ. ಒಂದು: ಧೃತಿ ನಿಬ್ರಾವೇಗ ರಂಕಾಶ್ರಸನ ಡನಲತಾಲನ್ಯ ಸುಪ್ತಾರಬೋಧ 

ಅಲಮಾಲ, ಆಳವಾಳ (ನಾ). ಮರದ ಬುಡದಲ್ಲಿ ನೀರು ನಿಭವಾತೆ |... ತಂಡಾರಿ ಛಾವಂ (ಕಾಪ್ಕಾರ ೩೯೫) | "ಅಲಸ್ಕೆ' ಯಾವುದೂ ಬೀಡ 
ಸುತ್ತಲೂ ಕಟ್ಟುವ ಕಟ್ಟಿ; ಪಾತಿ; ಮಡಿ: “ಅಲವಾಲತಿಳ್ಳುಂಡ ಎನಿಸುವ ಟಿತ್ರದೃಶ್ತಿ (ಭಾರದಿಎ. ೩೨೦). [ಸಂ.) 
ಕೋಳ್ಟಂತವೃಡ್ಮತ್ವದೊಳು ಕಟ್ಟಿ” (ಕಟ್ಟಮೂ. ೯೦) ; ಭಕ್ತೆಲೋಲ ಸುಗು | $1 ಆಲಸ್ಯಗಾಣ್‌ (ಕ್ರಿ). ಉದಾಸೀನತೆಯಿಂದ ನೋಡು ; ಅಲಕ್ಷ್ಮಿಸು : 
[TS ನುಕ್‌ಭತ್ರಿಬುಂ-.-ಎ ಕೈಕೊಂಡು ನಾಲಿಸೆಕ್ಸನು (ತಡ್ದ ದಾ, | ಓಲಗವಾಗದ ಮುನ್ನ ಬಂದೈ ನಸು ಜೋಲಿಯಾಯ್ತೆ ದಿಂದ ನಿನ್ನ 
೩-೩9), ಖುಲಲಿತದೋರ್ಲತೆಗಳಿಗುಲಬಾಲನವೆಳಓ ರಡನೆ ಮಾಡಿದಂತೆ, | ಆಲಸ್ಕಗಂಡರೆಂದೆನ್ನೆಡಿರು (ಧಂಡ. ೪೩-೫೬), [ಆಲಸ್ಯ * ಕಾಣ್‌) 
(ತಂತ್ರಂ. ೨-೧೯೪): ತೆರುಗಳಾಲವಾಲದೊಲು (೧೩೧4. ೬೪-೬). 1 ಆಲಸ್ಕಗಾರ (ನಾ). ೧. ಸೋಮಾರಿ; ಮೈಗಳ್ಳ. ೨. ರೋಗಿ; ಅಡ್ಡಿ 


ಅಳವಾಳೆ: ವರಕುಸುಮಂಗಳಂ . . . ಮೆಬ್ಬನೆ ದಕುಳಾಳ ಪಾಳೆ ತಳ ನವನು (ದಕ. $). (ಅಲಸ್ಕ * -ಣರೆ (ಆ -ಕಾಆ)) 

ದೊಳ್‌ ಸುರಿದು (ಪಂಸಭಾ, ೨-೧೬) ; ಐಣ ಕಾಕತಿ ನೀರುಣಿ ಳಣ್ಕೊಳಿ |1| ಆಲಹಕ್ಕಿ (ನಾ). ಒಂದು ಊರಿನ ಹೆಸರು: ಅಂಹಕ್ಕಿ ಗುಂಮ್ಮಟಿ 

ದುಳದಾಳ ದುಂಡಳೆದಿನದೊಂದು ಮುಂದೆಸೆದು ತೋಶ್‌ದುಖಾಗ ಶೆಟ್ಟಿಯರ ಮಕ್ಕಳು (ಎಳ, vit, ತತ. ೧೧೧೬ / ?). (1) 

ಳಹೋಕಧೂರುಪಂ (ಕಾರಾ, 229). (ಸಂ.) ಆಲಾಅದನಾ (ನಾ). ಮೇಲು ಕೀಳು: ಟಿಕ್ಕದರು ದೊಡ್ಡದರು ಅಲಾ 
ಆಲನಾಲಂಗೆಯ್‌ (ಕ್ರಿ). ಪಾತಿಯನ್ನು ಮಾಡು ; ಕಟ್ಟಿಕಟ್ಟು : ಎಳ ಅದನು ಮುಂಣದೆ ಸಮಸ್ತ ಕೈತರು ನಿಂದುಕ್‌ ಹಲಾಲಾಗಿ ಸ್ವಾಮಿ 

ದೊಳಟಿಸಸಿಗಳಂ ಬಳಸಿಯಗೆದಾಲವಾಲಂಗೆಯ್ದು (ಟಿಳಿನಂ. ೧೦೩-೨೧). ಕಾರ್ಯಧುರಂಧರರಾಗಿ ನಡಕೊಳ್ಳದೇಕು (ಉತ್ರ. ೧೨೪). 


[ಅಲವಾಲ $ ಗೆಯ್‌ (೮ ಕೆಯ್‌,)) || (+ ಓಂ. ಅಲ್‌ಅಡನಾ) 
ಅಲನಾಲಗಟ್ಟು (ಕ್ರಿ). ಪಾತಿಯನ್ನು ಕಟ್ಟು; ಮೆಡಿಮಾರು:| ; ಆಲಾಜೇಲಿ "ಆಲಾಜೋಲಿ' ನೋ. 
ಮುದದ ಬೀಳೆ ಬ್ರಹ್ಮ ನರೆಜಾಲವಾಲಗಟ್ಟಿದೆನೆಂಬೊಳೆಸಿರುದಾವಂಧಿ !ಆಲಾಜೋಲಿ, ಆಲಾಜೀಲಿ (ನಾ). ೧. ಆಲಸ್ಯ; ಜಡತೆ: ಆಲಾ 
(ಭೈರಸೂ. 3೯3-0೬). (ಆಲ೩೨೮ * ಕಟ್ಟು) | ಜೋಲಯುಂದೆ ಬಸದನ ಹುಳದಂತೆ ಮುಂದಕ್ಕೂ ಹಿಂದಕ್ಕೂ ತೆರಳು 
ಅಲವಾಲಜಲ (ನಾ). ಪಾತಿಯ ನೀರು: ನದ್ದು ವಮೊ ಜಲಮೂಲ ತ್ತಿದ್ದ (ಕೇಸಾಕಾ, ೧೩), ೨. “ಅಮಲಿನ ಗುಂಗು" (ಕಾಸಳೋ. ೧). 
ವಾಲಹಲಕೃತ ವಿಲಾಸನೃಪಧೂರುವಕ್ಕೆ ಹಿತಳರದೆ ದಲಂ (ಕಾ ತಿ. |29) ೩. ಸಾವಕಾರ (ಹ್ಯಾಡ್‌). ಆಲಾಜೀಲಿ: ೩. (ದಕ) ಅದನು 


೧೦೧೧೫) , ಥಿರ್ಮಲಧರ್ಮೆದ್ರುಮುಳಾಲವಾಲಜಲಮಿರ್ಶಂತಿರ್ಪೆದು ಆರಾಜಲಿ ದೂಡಿ ಬಂದ (9). (1) 
ಶಾಶಮೇ. ೨೧೪ 112) । ಬಿಡದಾಲವಾಲಆಲಡೊಳ್‌ ಕಡುಗೆಂದಿಡಿದಿಡಿದ | ಆಲಾಟಿ (ನಾ). ಕೂಗುವಿಕೆ; ಅರಡುವಿಕೆ: “ಆರಾಟಿ-ಕೂಗುನೆ 
ಬೀಜ (muh. ೨-೪7). (ಅಲಸಾಲ + ಆಲ) ಯಲ್ಲಿ (ಕರ್ಣಾಥಾ. ೧೯). [ಅಲ್‌ * ಆಟ) 


ಅಲಸ(ಗು).೧. ಮಂದವಾರ; ನಿಧಾನವಾದ.(ನಾ).3. ಸೋಮಾರಿ;| | ಅಲಾನ, ಆಳಾನ (ನಾ). ಆನೆಯನ್ನು ಕಟ್ಟುವ ಕಂಬ: *ಆಲಾನ 
ಜಡೆ; * ಅ೦ಸಂ ಜಡಂ ಮಂಫರಂ ಜೊಂಪ್ಮನೆಸೆ ಸೋಂಬಸಳ್ಕುಂ ₹11) ಮಸೆ ಕಂಭಮಳ್ಳುಂ * (ಮೂಗ. ೪೭-3) । ಪಾಯ್ಮಾಲಾಗಮಂ ಕೃಗ್ವ 
(ಶು *ಗರಾ- ೬೩-೨೪), ೩, ನೊೋಮಾರಿತನೆ; ಆಲಸ್ಯ: ಅ೮ಸವು ಲೋಹಜ ಬಂಧಂಗಳನಿಟ್ಲದುಂ ಪಚ್‌ವಿನಂ ಫೊಯ್ದೆತ್ತಿ (ಪ ಉಮಾ. 


ಶಿದ್ರೆಗಳು ಕವಿರವು (ಳಾ ೪. ೨೨-೬೨). (ಸಂ.) ಊ-೩೧). ಆಳಾನೆ: ಪರುಳವಿರ್ದಫ್ಲೈಡುದ್ದಾ ಮದೊಳ್‌' ಕುಂಭಿಫಿಯೀ 
ಆಲಸಿ, ಆಳಸಿ (ನಾ). - ಆಲಸ : ಅವನು ಅಲಿ ಯಾದ್ಧದೆಂದು ಕೆಲಸ ಗಳ್‌ ವೀರಬಲ್ಲಾಳನ ವಿಜಯ ಧುಜಾಳಾನಮೊಳ್‌ ಲೀಲೆಯಿಂದಂ (ಎಳ. 
ದೂಡುವುವಿಬ್ಬ (09). ಆಳೆಸಿ (ಉಕ): ಅವನು ಆಳಿ (ರ). Ww, ಶಾಮ. ೨೪-೧೨ | 1319). [ಸಂ.] 
(ಳ೦ಸ * -ಇ್ಯ) ೫ ಆಲಾನಸ್ತಂಭೆ, ಆಳಾನಸ್ತಂಭ (ನಾ). * ಆಲಾನ: ಉಚತ್ತನಾಣ 
ಅ೦ಸಿಕೆ (ನಾ). ೧. ಆಯಾಸ; ಬಳಲಿಕೆ: ಏಳಿ ಜೊತ್ತಾಯ್ತು ಬಡಾರದ ಮಂನೂರುಯುಗ್ಮಂಗಳ್‌ ಮೂನಿಫಿಯರೆ ಮನೊೋಗಜಂಗಳ ಕಟ್ಟಾ 
ನೊಳಲೊಳ್ಳು ಅಲಹಿಕೆಯ ಪರಿತರಸಿ (ಕಂ. ೧೫೧). 3. ಜಡತೆ; ಉಸಸ್ತಂಧಂಗಳಾದುದ್ರ (ನ ೪ ವಧೂ. ೨-೩೯ ಐ). ಆಳಾನಸ್ತೃಂಧ : 
ಆಲಸ್ಯ; ಜಾಡ್ಯ: *ಜಡ್ಮು; ಜಡೆ? (ಕೂಸುತ್ತು. ೪೯). ಅನಂದಂಜೆರೆಸಂಕದಡ್ಚರಸೆಯರ್‌ ಜೇವೇಂದ್ರನೈರಾನಗಳಾನತ್ತೆಂಧ 
[vox ೨ ಇಳೆ) ಸಮಂಗಳಪ್ಪ ಧುಜಸಂದೋಹಂಗಳೊಳ್‌ (ಅರಿದ. ೭-೧೨೬). 
ಅ೦ಸ್ಕ (ನಾ). ೧. ಸೋಮಾಂತನ ; ಮೈಗಳ್ಳತನ; ಅಲಕ್ಷ್ಯ:|» (ಅಳಾಸ * ಸ್ತಂಭ) 
ಉದ್ಯಮಂ ನಡೆಸುವಾತಂ ರಸಾನೇಶ ಮಂಜಾಂಸ್ಕನೆಡೆಗೊಳಲು ತಪ್ಪು | | ಆಲಾ, ಆಳಾಪ (ನಾ). ೧. ಮಾತು; ಸಂಧಾಷಣೆ; ಸಲ್ಲಾಪ 
ಗೆಬ್ದಡೆ ಉಾದ್ಯಳರ್ಶೈ ಕಬ್ಪೈವನೆ (ಆ ಚಳ. ೧-೨೩) ; ಆಲಸ್ಯದ ನನಿಗೆ. ಸತಿಯಾಲಾಪಳೆ ಸೋಲ್ವ ಜೂಜಿಗೆ ಮತಿದಂಕರ್‌ ಮರುಳಪ್ಪಳೇ 


ಎರಡು ಕೆಲಸ ರೋಧಿಗೆ ಮೂರು ಖರ್ಚು (ಗಾತ). 3. ಅನಾರೋಗ್ಯ; | (ಹೋಮೇಕ. ೨೦) , ವಿಶಶ ಸಬತ್ತಣಾಲಾಪದಿಂ . . . ನಿಸೆಯೆಂ ನೊಂಕಿದಂ 
ಅಸ್ವ್ರಸ್ಥಕೆ: ಒಬ್ಬಳ ರೈಗೆ ಅಲಸ್ಕದಾಗಲಿ ಜೀಹಾಯಾಸವಾಗಲಿ ಅದರೆ | ಮಂತ್ರಲಕ್ಷಂ (ಉಜಕೇ. ೪೨೪). ೨, ೩ ಆಲಾಪನೆ ೨: *ಅಲಾಶ ಎಂದರೆ 
ಅದು ಇನ್ನೊಬ್ಬಳಿಗೂ ಅಲಸ್ಕವಾಯಿತು; ಆಯೊಸವಾಯಿಕು (ಕಾಕಲಾ. |4| ವಿಶ್ವರಿಸುದ್ರದು ಎಂದು ಅರ್ಥ” (ಸಂಗೀ. ೨೪); ಆಲಾಪ... ವ್ಯಾಪ್ತಿ 
೧). ೩. ಸೋಮಾರಿ; ಮೈಗಳ್ಳೆ : ಕರ್ಮಬಂಧಕ್ಕಂ ನೋತ್ಷಮಳ್ಳುಂ | ಮುಂಬಾದ ಇಪ್ನುತ್ತಿಲ್ಳು ತೆರದಲ್ಲಿ... ಆಲಾಹಿಹಿ ಕೇಳಿಸುವ (ವಿರೇಕ., 
(ಇಡರಡ್‌ದು) ನೀನಾಲಸ್ಕನಾಗದಿರು (ಕದನಂ. ೧೪೭-೬ ವ) ; ಮತಿ] | ೨೬೬) ಗಮಕ ಬೇರೆ, ಆಲಾಪ ಬೇರೆ (ಯಲ ೬೫). ಆಳಾಪ: 
ಹೀನರುದೂಸ್ಕ ನುಮತಿವದ್ರಾಧೂರ್ಣನಯನನುಂ (ಅಶ್ವಕಾ, ೬-೯೬), | | ಲಿ. ಪುರಹನಾಳಾಪಂಗಳ್‌ ನೆಗಟಕಿ (ಜೀಪಲಾ, ೯-೬ 5); ಕೋಪದಲಿ 
೪, ದಣಿವು; ಬಳಲಿಕೆ (೪). ೩. ಬೇಡಾರು; ಬೇಸರ: ಇಂಡಿನಗಿ | ಗೆಂಭೀರೆಕನಲಾಳಾಪಕೊಂಬುದೆ (ಕೂರರಾ. ಒಲ). 3. ತಾಳ 
೧ಡ್ಲೆ ಬಾರೆದು ಬಂಶಥ್ರಲಲಸ್ಕಮಸದಳಂ ಏೀಮೆನಗೊಂಡೊಂದು ಆ ಮದ್ದಳೆ ರಂಖನಾದ ಭಾಗವತರ ಮೇಳದ ಸಂಪ್ರದಾಯಗಳ ಆಳಾರ 
ಕಳೆಗಳು... ಬೇಮ್ಮ ಫೊತ್ಸಂ ಕಳೆಯು (ಪುಳುಮಾ. ೩-೧೬), | | ಗಳಿಂದ (ಕಂತನಿ. ೯-೬೯), (ಹ) 


ಆಲಾಪನೆ (ನಾ).೧, ಮಾತನಾಡುವಿಕೆ; ಸಂಧಾಷಣೆ. ೨.[ಸಂಗೀತ] 
ಸಂಗೀತದ ಪ್ರಾರಂಭದಲ್ಲಿ ರಾಗದ ಛಾಯೆಯನ್ನು ವಿಸ್ತರಿಸಿ 
ತೋರಿಸುವುದು: ಮಂದ್ರಸ್ಥಾಯಿಯಲ್ಲಿ ಆಲಾಪನೆ ತನಕ್ತಾಯನಾನು| 
ವುದೂ ಒಂದು ಕ್ರಮ (ಸಂಗೀಡಂ. ೨೯). (ಪಂ. ಆಲಾಸನ] I 
ಆಲಾಪಿ (ನಾ). ಮಾಕನಾಡುವವನು; ಸಂಭಾಷಣಕಾರ: ಛೂ! 
ನರರು ವಿಸ್ಮಿತರಾಗಿ ಪೊಗಳಲು ಸರಸ ಸಸ್ಕೂಲಾಹಿ ಚಾಪ 
ಚೌಡಯ್ಯ (ಬನಡಿ. ೩೨-೧೬), [ಸೆಂ ಅಲಾಸಿನ್‌) 

ಆಲಾಫಿಸು, ಆಲಸಿಸು, ಆಳವಿಸು, ಆಳಾಸಿಸು, ಅಳ್ಳೆಸು (ಕ್ರಿ). 
೧. ಮಾತಾಡು; ಸಂಭಾಷಿಸು: ಸಾಮುದ್ರಿಳನೆಂದು ಜೀಳಿದೆ 
ಕೌನ್ಯಲನ ಬಾಯಿ ಬೆಂದುಹೋಗಡೆಯಂದು ಅಲಾಪಿಸುತ್ತಿರುವಿಗೆ 
(ಸೌಗಂಧ. ೩೫೬-೩). ೨. ಗಾನಮಾಡು; ರಾಗದ ಛಾಯೆಯನ್ನು 
ತೋರಿಸು: ಆ ಕಳಾವತಿಯರಾನಂದೆಭೈರೆಪಿಯಂನಾಲಾಟಿಸುತ ನಿಂತಿ! 
ರಲು (ಸೌಗಂರಿ. 50-3). ಆಲಿಸು: ೨. ಮೆದೆಮುಗ್ಯಮದಾಳಿ | 
ಯಂತಿಕೆ ಅಲಪಿಸುವ ತನ್ನಿಂಡರದುಮಂ ವಿನಂಚಿಯನುಣ್ವರಮುದುಂ | 
(ಲೀಲಾನ. ೧೦-೧೩ ಈ), ಆಳೆನಿಸು: ೧. ಉಬ್ಬಿನೊಳಾಳವಿಸಿದನು. 
ಟಾಪಗಾನಸ್ವಾನಕವನಜಿದು (ಕುದ್ಧಾಳ. ೨೪-೪೯). ಆಳಾಹಿಸು : ೧. 
ನಿಶೆಯ ನಿ1ರಬ್ಧತೆಗೆ ಛಂಗವಾರದ ತೆರದಿ ಶನ್ನೊಳಾಳಾಸಿಸುತೆ ಗುಡಿಸಲೊಳ 
ಗಾದಳಾ ಶಬರಜ್ಜಿ (ಶ್ರಿ (ರಾಮೂ, ೨೬೦-೧೬೪), ೨, ಪ್ರಾತಃಳಾಲದೆ; 
ಉಾಗವನಂದು ಆಳಾಹಿಸಿದರು (ಭರವ. ೧-೬೨) ; ಸಪ್ತೆಸ್ವೆರನನಾಳಾಪಿಸಲು | 


ಕ್ರಮದಿಂದ (*9ತಿರಾ. 3೪-೧). ಆಳೆಸು : ೧. ಗಿಳಿಗಳ್ಳೊಳೆ ಗಟಬ 20 


ಮೊಂಕೆದಳಿಕುಳದೊಡನಾಕ್ಕೆಸಿ (ರಾಗಂ. ಆಲಯ್ದಿ)ಪುರುಳಿಯೊಡನೆಳಸ 
(ಊದಿದ. ೧೧-೦೨). (ಅಲಾಶನ ೪ - ಇಸ್ಕು] 
ಆಲಾಬು (ನಾ). ಸೋರೆಗಿಡ, --ಕಾಯಿ, ಬುರುಡೆ. 
ಆಲಾವರ್ತ (ನಾ). » ಆಲವಟ್ಟ. (ಸಂ.) 


1 
[ಸಂ.) 


ಓಲ 


1 
| 
[4 


s 


1 
I 
ul 


ಆಲಿಂಗಿಸು 


೨, ಕಣ್ಣು: *ಅಟ್ಟಿಯಾಲಿಯೆಂದೆನೆ ದಿಟ್ಟಿ ಗ (ಕಬ್ಮರುಂ. ೩೧); ಅಟ್ಟಿ, 
ಆಲಿ, ದಿಟ್ಟ ಈ 3 ನಯನಂ? (ಕಠಸಾ. ೨೧೧೪೨೫); ಈಕೆಯ ರೂರ 
ಮಳುಂಬಮೂದೊಡಂ ನಮ್ಮಮುನ್ನ ನೋಡಿದಾಲಿಗೀಗಳ್‌ ಕಿಂಚಿನ್ಮಾತ್ರಂ 
ಳುಂದಿರ್ದುದು (ಉಂತಿವು. ೯-೧ಂ೧ವ) ; ಆಲಿ ನುಂಗಿದ ನೋಟಿದಂತೆ 
ಬಯಲ ನುಂಗಿದ ಬ್ರಹ್ಮಾಂಡದಂತೆ (ಕಂನ್ಮನಂ. ೩೬-೧೯); ಆಲಿ ಕಿಡಿ 
ಯಿಡೆಳುಗವ ವಿಎಸೆ ಕರಾಳೆವದನದ... ಭೀಮ ಬಂದನು ಬಿಟ್ಟಿ ಸೂ॥$ 
ಉಲಿ (ಕುವ್ಯಾಗ. ೨-೬೬). ೩. ದೃಷ್ಟಿ; ನೋಟ: ಅಳಿ ನಮ್ಮಲ್ಲಿ 
ನಟ್ಟಿವು ನೋಡಯ್ಯ (ಮಹಾಜೇ. ೩೬-೧); ದ್ರುಪದ ತನುಜೆಯೆನಾಲಿಯಲಿ 
ನುಂಗಿದನು (ಕುಡ್ಮಾವಿ. ೨-೧೪), ೪. ಕಣ್ಣುರಿಪ್ಪೆ : ಒಯ್ಯಗೊಯ್ಯಗೆ 
ನಗೆಗಣ್ಣಳಾಲಿ ಮಗುಬ್ದಂತಿಕೆ ಮುಟ್ಟಿರೆ (ಪಂಸಭಾ. ೨-೧೪). ೫, ಕೆ 
ಬೇನೆ (ಉಕ. 8). (1) 
ಆಲ್ಕಿ (ನಾ). ನೇಯುವುದು ; ನೇಯ್ಗೆ: ಸರ್ವ ಸಾದಧಾಣಯ ಇರವು 
ಅನಿಲನ ತೆಜದಂತೆ ಅಂಕುರ ಅಪ್ಪುವಿನ ತೆಜದಂತೆ ಆಲಿ ನೊಲಿನ ಕೊ 
ದಂತೆ (ಮೊಳ ಮಾ ೧೨೯೨೪೯೯) "ನೂಲನ್ನು ತೆಗೆಯುವ ಯಂತ್ರ, 
ರಾಟಿ ಗ (ಮೊಳಿಮು, ಳೋತ). (7. / ತೆಲು. ಅಟ್ಟು, ನೇಯು) 


| ಆಲ, ಅಳ, (ನಾ). ೧. ಗೆಳತಿ; ಸ್ನೇಹಿತೆ; ಸಖಿ. ೨. ಆಸೆ; ಬಯಕೆ. 


ಆಲಾಷೆ (ನಾ). [ಸಂಗೀತ] ಸಪ್ತಸ್ವರಗಳನ್ನು ಆರೋಹಣ, ಅವರೋ |23 


ಹಣಕ್ರಮದಲ್ಲಿ ಎಿಎಧ ವಿನ್ಯಾಸಮಾಡಿ ಹಾಡುವುದು: ಆಲಾಸ. 
ಕಾಲಾಪ ಆಲಾಪ . . . ಮುಂತಾದಿಪ್ಪತ್ನಾಲ್ಯುತೆರದಲ್ಲಿ .. . ಅಲಾಹಿಸಿ 
ಕೇಳಿಸುವ ಭಾಸುರಳರ ಬಾರವಿಲಾಸಿನಿಯರಿಂ (ದವೇ. ೨೩೭). (ಸಂ. 
ಆಲಾಸ್ಕೆ (ನಾ). ಮೊಸಳೆ. (ಸಂ.] p 
ಆಲ್ಲಿ, ಆಣ್ಮಿ, ಆರ, (ನಾ). ಘನೀಧೂತವಾದ ನೀರಿನ ಹನಿಗಳು; 
ಆಲಿಕಲ್ಲು; ನೀರ್ಗಲ್ಲು: ಸುರಧನು ತಳಿರ್ದೋರಣವಾಲಿ ರಂಗವಲಿ 
ಬದ್ಲೆದಣಂ ಜಳೆಧರರದವೂಗೆ (ಚಂದ್ರಡ. ೪-೪೨) ; ಸಿಡಿಲಸೆರಿ ಮೊಬಗು 
ಗಳ ದವ ಕುಡುಮಿಂಚಿನ ಸೋನೆಯಾಲಿಗಳ ಬೆಳ್ಳಂಗಳ್‌ (ಅರ್ಥನೇ. 
೪-೬೧). "ಆಲಿಕಲ್‌ ' ಪರಾ. ಆಣೆ, : "ಆಣಿಕಲ್ಲು' ಪರಾ. ಆರ್ಮಿ: 
"ಅರಿಕಲ್ಲು' ಪರಾ. 
(ಡೇ. 8 ತಮಿ. ಮಳ. ಕೊಡ. ಕುರುಖ್‌, ಆಲಿ; 
ಮಲೊ. ಅ0) 
ಅಲ್ಲಿ (ನಾ). ೧. ಕಣ್ಣಿನ ಮಧ್ಯದಲ್ಲಿರುವ ಕರಿಯ ಗುಷ್ಠಿ ; ಕಣ್ಣು 
ಗುಡ್ಡೆ: *ಕೋಗಳಾ, ನಯನಮಧ್ಯೆಂ, ಶಾಣಾ- ಈ ೩ ಕರಿಯೂಲಿ” 
(ಹರಾಯು. ೪೬-೬೬೬); ನಕನೀನಕೆಯತ್ಷಿಮಧ್ಗಂ ತಾಕೆಯೆನಲಾಲಿ” 
(ಮಂಗರಾ. ೯೩-೨) ; ಕಣ್ಮಲರೆ ದೆಳ್ಬುಗಳಾಲಿಯೆ ಕಟ್ಟ್‌ ನೊಳ್‌ ಪೊದಲ್ದು 
(ಪಂಪಭಾ. ೪-೬೦) ; ನಾನು ಪುಷ್ಪದ ಹಾಗೆ ನೀವು ಪರಿದುಳದೆ ಹಾಗೆ 
ನಾನಾಲಿಯ ಹಾಗೆ ನೀವು ನೋಟದ ಹಾಗೆ (ವಡಶಂ. ೧೨೧-೮೯) ; ಮತ್ತೆ 


ಯುಂ ಮುಳಿದಾಳಿಯಂ ತಿರಿಹಿದಾಗಳ್‌ (ಬಂಹರಿ. ಆ-೫೦ವ) , ಕೆಳಹೆಂಸೆ! 


ಧವಳನಗ್ರಜ ನಳನೀದಳೆಕ್ಕಾ ಮನನುಜನಿರ್ವರೆ ಗಡೆಡಿಂ ಬಿಳಿಯ ಕರಿಯಾಲಿ 
ಯಂಕುಜ್ವಳಿಸಿಕೆ ಲೋಕಕ್ಕೆ ೈತಿತಮೆ ಉೋಡನಮಾದರ್‌(ಅನಪು.೧೨-೮೬). 


36] 


55 


“i 
j 


"| 


೩. ಸಾಲು; ಪಂಕ್ತಿ. ೪. ಸಮೂಹ; ಗುಂಪು. ೫. ಏರಿ; ಸೇತುವೆ. 
೬. ದುಂಬಿ. ೭. ಚೇಳು. ಆಳಿ: ೧. ಮೇಳಿಸಿ ಫೊರ್ದಿದಾಳಿಯರ ಮೈ 
ಬಿಸುನೇಣತ (ಜಗದಿ. ೧೧-೨೧); ಮೇಳೆವಾಳಿಯೊಳ್‌ ಅಳಿಯೊರ್ದಳ್‌ 
ನುಡಿದಳ್‌ (ಚಂದ್ರವು. 9-೩೬ ನ); ಮದನಾದಳಿಯೆಂಬಾಳಿಯಔತಹೆರ್ಭಳ 
(ಆಯಾ. ೪-೨೪). ೪. ಅಂಗನಾಳಿಯಾರೊಡನೆ ಗಜಂಗಳಾರೊಡನೆ... 
ಪೋದುವು (ಅಳಿವು. ೨-೧೦೩) ; ಹನಿಯಣ್ಣಾಳಿಗೆ ಭೂಷಣಂ (ಸೋಮೇಕ. 
೫). ೫. “ಅಳ, ಪಾಳೀ ೨. ಈ ೨ ಏಜ್‌ (ಹಲಾಯು. ೧೧-೫); 
*ಅಳಿವಾಳಿಯೆನಲೇಉಯಳ್ಕು ೦ (ಮಂಗಾ. ೧೨೩-೧೪) | *ಕೆಳದಿಯ 
ಕೊಳು ಬಯಕಳೆಯೊಳುಂ ಸಲೆ ನೆರವಿಯೊಳು ತ್ರಿರಟ್ಲವಾಳೀ ವಾಕ್ಮಂ* 
(ಸಾಸಾಕಂ, ೧೫೬). ೮, ವಂಕ; ಮನೆತನ: ಆಳಿ ಸನೆನಲ್ಲಿ ಅದಧಾ 
ಯಾಗಿರ್ದರೆ ಆಳ್ಮೆನು ನಮ್ಮ ಕೂಡಲ ಸಂಗಮದೇವ (ಬಸದ. ೭೪). 
(ಸೆಂ. ಆಲ, ಆಲೀ) 

ಆಲಿಂಗೆ (ನಾ). ಅನ್ಸಿಕೊಳ್ಳುವುದು; ತಬ್ಬಿಕೊಳ್ಳುವುದು. (ಸಂ. 

ಆಲಿಂಗನ (ನಾ). ಅಪ್ಪಿಕೊಳ್ಳುವುದು; ತೆಕ್ಕೆ: *ತಣ್ಕಯಪ್ಪುಗೆಯತ 
ಲ್ಯಾಲಿಂಗನಂ? (ಕಟ್ಟಕ್ಕೆ. ೨೯); ತನುಪುಳಕದುಬ್ಬುಗಳಲಾಲಿಂಗನರ 
ಮಾಡಿದನು (ತೊರರಾ. ೧-೧೧-೨೩). [೫ಂ.] 

ಆಲಿಂಗನಂಗೆಯ್‌ (ಕ್ರಿ). ಅಪ್ಪಿಕೊ ; ತಬ್ಬಿಕೆ೧ : ಪಬ್ಲನಿತ ಕೋರೆ$$ 
ಳುನುಮಿಶ ಘಲಿಕ ಪರಣತ ಫಲಲಲಿತೆ ಸಹಳಾರ ಭೂರುಪನುನತಿನಿಬಿತಾ 
ಂಗನಂಗೆಯ್ದು (ಅದಿಫು, ೧೧-೪೭ ದ) ; ಪರಮಾಶೀರ್ವಡೆನ ಶತಸಹಸ್ರ 
ಗಳಿಂ ಪರೆಸಿ ಪುನಃಪುನರಾಲಿಂಗನಂಗೆಯ್ದು (ಗಣಾಯು. ೩-೮೪ ದ). 

[ಆಲಿಂಗನ * ಗೆಯ್‌ (ಆ ಕೆಯ್‌)) 

ಆಲಿಂಗಿತ (ಗು). ಅಪ್ಪಿಕೊಂಡ; ತಬ್ಬಿಕೊಂಡ: ಡರಲಿಂಗ ಸರ್ಬ 
ಲಿಂಗಿಕ ಪ್ರಾಣ (ಬಸದಿ. ೬೬-೫). [ಸಂ.) 

ಆಲಿಂಗಿಸು, ಆಲಂಗಿಸು (ಕ್ರಿ). ಅಪ್ತಿಕೊ; ತಬ್ಬಿಕೊ: ನೀಳ್ನಂಟ6 
ಲಕ್ಷ್ಮಿಯುಮಂ ವಟಿನೆಂಬಿನಮಾಲಿಂಗಿಸುತ್ತೆ ಧೂಳೀಜಟಲಂ (ಅಕ ಫು. 
೯-೧೫); ನಿಮ್ಮ ಕರುಣಾಪಾಂಗದಿಂ ಭಕ್ತ್ಮಂಗನೆಯನಾಲಿಂಗಿಸುವೆನೆನುಾ 
(ಬತ. ೪-99), ಆಲಂಗಿಸು : ಅತಿ ಶೀತಳದೂಗಿ ಮೆಬ್ಬನೆ ಸಂಘ 
ಸುವ ಮಾರುಕಗಳಿಂ ಸ್ನೇಹದಿಂದಾಲಂಗಿಸಿ (ಸೌ ಗಂಧಿ. ೨೦-೧೩); 
ಎರಡೂ ಕೈಗಳಿಂದ ಮರಣದಧುವನ್ನು ಅಕೆ ಆಲಂಗಸಿದಳು (ತಳ್ಳಿಪಾ 
೧೨೦). [ಆಲಿಂಗನ * - ಇಸು) 


ಆರಿಗೆ 


ಆಲಿಂಗ್ಯ (ಗು). ೧. ಅಸ್ಪಿಕೊಳ್ಳಲು ಯೋಗ್ಯವಾದ; ತಬ್ಬಿಕೊಳ್ಳಲು 
ಅರ್ಹವಾದ. (ನಾ). ೨. ಚರ್ಮವಾದ್ಯವನ್ನು ನುಡಿಸುವ ಮೂರು 
ಬಗೆಗಳಲ್ಲಿ ಒಂದು: ಕ್ವಂಳ್ಮ ಆಲಿಂಗ್ಯ ಊರ್ಧ್ವ ಕವೆಂಬ ಶ್ರಿವಿಧಕ್ರಮ 
ವಡ್‌ತು... ನುಡಿಸಿ ಬಾರಿಸುವ ಹಾಣರಪ್ಪ ಮರ್ದಳಿಗಅರಿಂ (ವಿರಳ. 
31). (ನೊ.) 

ಆಲಿಂದ (ನಾ). ಮನೆಯ ಹೊರಬಾಗಿಲಿನೆ ಮುಂದಿನ ನಕಾರ; 
ಮೊಗಸಾಲೆ. (59,) 

ಆಲಿಳಲ್‌, ಆಣಿಕಛ್ಲು, ಆಣೆಕಬು, ಆಣೆಗಟು, ಆರಿಕಭು, ಆಲಿಕಟು, 
ಆಲಿಗಲ್‌ (ನಾ). ಘನೀಭೂತವಾದ ಮಳೆಯ ಹನಿ; ಘನೋಪಲ: 
“ಕರಳು, ಧನೋಪಳಃ - ಈ ೨ ಆಲಿಕಲ್‌ " (ಹಲಾಯು. ೧-೫೪) | 
*ಳರಳ ಆಲಿ[ವಾಳಾಂ, ಆನಿ, ಅರಿ) ಕಲ್‌ ೫ (879876. ೫೦) | ಬಲ್ಜದುರಂ 
ತೀವಿದ ಮಾಟಕ್ಕೆ ಯಾಯ್ತು ನನಿಲಿಂ ಕುಂದಂಗಳಿಂದಿಂದ್ರಗೋಪವಿಳಾಸಂ 
ಗಳಿವಾಲಿಕ ್ಲ ಪರಲಿಂ ಉಾರೊಳ್‌ ಮಹೀಮಂಡಲಂ (ಪಂಪಭಾ. ೬-೨೪) | | 
ಕರುವಲಿಯ ತಲೆಯ ಕಿಂಟಿಮನಾಲಿಳಬ್ಲ ಮುಂ! ಕೊಂಡುವೆಂಬಂತೆ| | 
(ರರೂ/ ಮೃ. ೧-೧೫೫) ೬ ಜಲದ ಮಂಟಪದ ಮೇಲೆ ಉರಯ ಚಪ್ಪರವ | 18 
ನಕ್ಕಿ ಅಲಿಕಟ್ಟ ಹಸೆಯ ಪಾಸಿ (ಮತಾರೇ. ೩-೬), ಅಲಿಕಲ್ಲಾಲಿಕಟ್ಟಂ 
ತಾಗಿದೆಂಕಾಗೆ (ಬಸರ. ೧೧-೧೬೫) ನೀರಾಲಿಳಟ್ಲ ನೀರೊಳಗೆ ವೈಟಟ್ಟಿಂಕೆ 
(ಡೀಳ್ಪಾಲೋ, ೧) ಆಲಿಳಲ್ಲಳ ಮಳೆಯು ರಪರಪಶೆ ಹೊಡೆದಂತೆ 
(ಕವಿಸೋ. ೪೧). ಆಣಿಕೆಲ್ಲು,: ಆಗಳಭು ಕರಗಿದಷ್ಟು ದೇಷಶೆಯಾ 
ಯಿತು ಹೈಡಯಕ್ಳೆ (ಹಾಡುತು. ೬೬). ಆಣೆಕೆಲ್ಲು: ಮಕೇಹಾಗಳು 
ಗಟ್ಟಿಯೊಗಿ ಬಿಳೆ1ಕಲ್ಲಿರ ಶಾಗೆ ಬೀಳುತ್ತವೆ. ಅದೇ ಅನಳಲ್ಲು (ಮುಂಬಯಿ, 
೧-೬೪) ; ಈಡೆಕಲ್ಲೊಲು 6ರಗಿ ಬಿಟ್ಟ ನಿಟ್ಟುಹಿರೆ ಚಂದನದ ತಂಧ್ರ (ಗರಿ. 
೪9-೨೦). ಆಣೆಗಲ್ಲು: ಕುಂರುಡ ನು ಅತಿಕಯ ಕೈತ್ಯದನ್ನು ಕಳೆದು 

ಅಶೆಗಟ್ಟುಗಳನ್ನೂ ಸುರಿಸುತ್ತಿದ್ದನು (ಶ್ರೀಂರ. ೬೪). ಆ ರಿಕ ಇ: 
ಉವಳರಿಂವಾರಿ (ಕಾಣ. ೦)ಕಲ್ಲೊಗೆದಬ್ಬಡಗಿದಂತೆ (ಬಸ. ೬೧-೬೬). [ಪ 
ಆಲಿಕಲ್ಲು: ಅಲಿಳಟ್ಲುಗಳು ಹಿಡಿಲಮುಜ್‌ಗಳ ನೇಲೆದಾಯ್ಕುವು 
(ಅಮ್ಮಾಳ್‌. ೧೧-೨೬)) ಸರುದಿರುವ ದುಚಿನಿಡೆಯ ಬಿಜುವಳೆಯೊಳಣಉಿ | | 
ಕಟ್ಟುಗಳಂಡದಿ ತುಬುಗಿರ್ದುದುಯ್ಯಲೆಯಡಿಯ (ನೋಷತ. ೧೪-೯೦) | 
ಎಬ್ಬರಣ್ಟರಿವಮ್ಟು ನೋಡುದಂತೊಡನಾಲಿಕಟ್ಲು ಯುಲ್ಲೆಂದು ಬೆಲ್ಲಿದುವು 
(೪೦೮. ೩೪-೫) | ಸುಬ್ಬುದ್ರ ತನ್ನ ಕೈಗೆ ಬರುತ್ತಿದ್ದ ದುಡ್ಡನ್ನು ಆಲಿ ೫ 
ಕಲ್ಲಿಗೆ ಹೋಲಿಬುತ್ತಿದ್ದೆನು (ಆರಳಂ. ೧೪೧) ; ಒಂದು ಸಾರಿ ಅಲಿಕಲ್ಲು 
ಬಿತ್ತು (೮೧3: ೩೬). ಆಲಿಗಲ್‌ : ಮಲ್ಲಿಗೆ ಬಳ್ಳಿ ಮಿಂಡು ನಬ್ಬಂರ್ವಣ 
ಯಾಲಿಗಲ್‌ (ಉಲ್ಭಟ ೨-೪೬) | ವ್ಯೋದಳ್ಳೆ ಸಾಕಾ | 
ವಳಿಗಾಲಿಗಟ್ಬ ಸಿಶಿಯಂ ಮೆಯ್ಕೆಟ್ಟಿಸರ್‌ (ಪುಷ್ಪ ಧು. ೧೧-೬೬) ಹಾ 
ಪ್ರಡಯರೋಟ ಸುಕೆಚಾವಮುದಿರುವಲರಾಲಿಗರ್ಲ ಒಳ ಕರುಳ ಕವ 
ಕೋರಕದಿ ಸುರಿವ ಸೊನೆದಫಿ ಮಳೆಯವಾಗೆ (ಕಂಲಿವವ. ೩-೧). | | ಅಲಿವಟ್ರ | 
[೪ಲ್ಯ * ಕರ್‌. / ಕರಿ. ಅಲ್ಲಟ್ಟಿ; ಮಲ. ಅಲಿಫ್ಟುಬ; 

ತುಳು, ಆ೦ಿಕೆಟ್ಲಾ ಅಳಿಪಂರ್ದ್‌ ; ಕೊಡೆ. ಆಲಿಕಯ್‌) 

ಆಲಿಕಲ್ಲು "ಆ೦ಕಲ್‌' ನೋ. 

ಆಲಿಕೋಡು "ಆಲಿಗೋಡು ' ನೋ. 

ಆಲಿಗಣ್‌ (ನಾ). ಕಣ್ಣು: ಬಸಿಪೇನನ್ವಲಿಯೊಳಾಲಿಗ್ಮೂರೂ ಮರನಟ್ಟ 
ಭೋರ್‌ (ಶ್ರೀಂರು. ೩೪೧-4೯೫). [(ಅಲಿೀಕಣ್‌) 

ಆಳಿಗೆಲ್‌ “ಆಲಿಕಲ್‌ ' ನೋ. 

ಆಲಿಗುಡು (ಕ್ರಿ). ತಂಪನ್ನುಂಟುಮಾಡು; ಶಣ್ಣಗಾಗು: ಬಾಜನಂ 
ಗಳ್‌ ಕಳವ ಹೀಲಿಗರಗೆದಾಲಿಗುಡುವ ನೀರೆ ಶೋರನನಿಯ ತಂದಲೊಂದು | 43 
(ಹೇತ್ರಜಿ. ೫-2 ದ). (ಅಲ್ಲಿ * ಕುಡ್ಕು (ಆ ಕೊಡು)) 


sl 


[37 


ಆಲಿನರಲ್‌ 


ಆಲಿಗೊಂಡ (ನಾ). ಒಂದು ಕೊಂಡದ ಹೆಸರು: ಆ ಗ್ರಾಮುದ ಸೀಮೆ 
ಯೆಂತೆಂದೊಡೆ ಅಲಿಗೊಂಡದಿಂ ಸಿಡಿಲ ನೆಆಲಿಂ ಸಮೆಯದಾತನ ಕೆಸಿಯುಂ 
(ಇ೪. ೫೪11, ೩೧೨-೧೨೪; 1(ತೆಯ ತತ). [ಅಲ್ಮಿ * ಕೊಂಡ) 
ಆಲಿಗೋಡು, ಆಲಿಕೋಡು (ಕ್ರಿ). ಆಲಿಕಲ್ಲಿನಂತೆ ತಣ್ಣಗಾಗು; 
ಅತಿಕೈತ್ಯುವಾಗು: ಉರಣೊಳಿಕ್ಕಿದಾಲಿಗೋಡುವ ಹಾರೆಂಗಳೊಳಂ 
(ಉದ ೬೬೫), ಆಲಿಕೋಡು : ಅಲಮಸಳುರ್ವ ದವಾಸಲನಾಲಡ 
ಕಣ್ಮೆಐಲೊಳಿಲಿಕೋಡೆ ತದೀಯ ಶ್ಹಾರೆ ಸುಡಲಾಣದಿರ ಪೊರಾಲದೆ ಕಳ 
ತೆಳಿಸುತಿರ್ದುದೆಳದೆಳಿರ್ದುಜುಗಲ್‌ (ಛೀಉದ. ಅ-೪೪). 
(೪6, * ಕೋಡು) 
19| ಆಲಿಡು (ಕ್ರಿ). ಕೂಗಿಡು ; ಒರಲು; ಕಿರುಡು: ಸಂಗನ ತಕ್ಕ 
ಪಳವಿಹಿ ಜಲುಂಬಿ ಗೋಳಿಟ್ಟು ಅಲಿ (ನಾಲಾ. ೪]ಟ್ಟು ಸಿರದಿಟ್ಟು ಮ 
ಮುಟ್ಟು (ಬಜ6. ೪-೬೯); ಮಂದಿರಕ್ಕೆ ಮಂದಿರದೇ ಕರಗುಟ್ಟ. ನಡುಗು 
ದಂತೆ ಟೀರುವಳು. ಕೂಗುವಳು - ಅಲಿಟ್ಟು, ಗೋಳಟ್ಟು, ಸಿದರಿಟ್ಟು 
ಕೂಗುದಳು (ಕುಂದ. ೧೪೨), [ಆಲ್‌ * ಇಡು) 
ಅಲಿದೇಿ (ಕ್ರಿ). ಕಣ್ಣು ಕಿನ್ಬೆಯನ್ನು ತೆರೆ: ಆಲಿರೆಟೆದು ನೋಳ್ರ 
ಸಭೆಗೆ ದೋಹದಿಂದ್ರಜಾಲನ ಬಸಿವರವರು (ಭಂಡ. ೧೨-೯೩). 
[ಳಲ್ಮಿ * ತೋ) 
ಅಲಿಫೀರ್‌,, ಆಲಿನೀರು (ನಾ). ತಣ್ಣನೆಯ ನೀರು; ಮಂಜನ 
ನೀರು: ಕೆಂಡ46ೆ ಪಾಶುಗ್ಗಳಂ) ಕುಳಿರ್ದುಲನೀರ್ಗಳಿಂ ಶುರಿಪಡೆ 
ಸೂಸುತುಂ ಕೆಳದಿಯರ್‌ ಥೆರಫುತ್ತಿಕೆ (ಶೇಪಳಾ. ೫-೪); ಶಣ್ಣರೆಗದೆ 
ಕತ್ಸೋಡುಬಾಲಿನೀರಂ ಅರ್ಪಥಿತಂ ಕುಡಿದು (ಧರ್ಮಾದ್ಮು, ೧-೧೩೨) | 
ಮಳೆಯ ಬಿಜ್ಜಣೆಗೆಯಿಂ ಬೀಸಿಕೊಳುತ್ತೆ ಅಲಿಫೀರ್ಗಳಂ ಹೆಲ್ಲಿಸಿಕೊಳುತ್ತಿ 
(ತಂಬರ. ೧೨-೧೧೩). ಆಲಿನೀರು : ಮಲಯರುಹದ ಭನಶಾರವ ಪಳು 
ಕಿನ ಳಳಸದೆ ಕುಳರ್ಬಾಲಿನೀರ (ಕುಂ. ೨9-9). (ಅಲಿ, * ರ್‌) 
ಆಲಿನೀರ್‌, (ನಾ). ಕಣ್ಣೀರು; ಕಂಬನಿ: ಗದ್ಗಡಂ ಮಿಗೆಯುಗೆಯಾಲಿ 
ನೀರ್‌ ನೊಸಿಸೊಗಂಬಡೆಗುಂ (ಇಪ್ರತಿ. ೧೧-೯). [ಆಲಿ * ಹರ್‌] 
ಆಲಿಸೀರು 'ಆಲಿನೀರ್‌ ನೋ. 
'ರ್ವಫಿ (ನಾ). ತಣ್ಣಗಿರುವ ನೀರಿನ ಹನಿ: ಎತೆವಿಡದಾಂ 
ೀರ್ದ್ವನಿಗಳಂ ಸಿಂದಿಸುವ faced (maew. we). 
(ಆಲನ್‌, * ಪನ್ಯಿ) 


; ಆಲಿಪರಿ "ಆಲ್ಬರಿ' ನೋ. 


ಆಳಿಮಲಕೆ "ಅಲಿವಟ?ಿ' ನೋ. 
ಆಲಿಯಕ್ಕಾರು (ನಾ). ದೊಡ್ಡ ಅಧಿಕಾರವುಳ್ಳವನು ; ಉನ್ನಶ 
ಅಧಿಕಾರಿ: ಆಲಿಯಳ್ಳಾರು ಜನರಾಲ್‌ ಇಕ್ಟೋರಟ್‌ ಸಾತೇಬ 
(ಉಜೇಂದ್ರ. ೧೩೬). [3° we: ಆಲಾಎನ್ನಾ ರ್‌]. 
ಲು "ಆಲವಟ್ಟಲು' ನೋ. 
ಆಲಿವರಲ್‌, Rr (ನಾ). * ಆಲಿಕಲ್‌ : *ಅಲಿದರಲು ಮುಗಲ್ಲ 
ಲ್ಲೆಂದುಂ ತೋಟಿ ವರ್ಷೋಪಲಾಖ್ಯಂ ೫ (ಕವಳಾ. ೪೧); ಛರಾಕಳಳ್ಳಿ 
ಪೂವಲಿಗೆದಲಾದಂಕೆ ಕೆದಚ್‌ದೆ ಕಪೋರದಳಿಕುಗಳಂ ಮುಂಟಿ ಬಂದ ಜಳ 
ದಾಗಮ ಪ್ರಸೂಡಳಂಗಳಪ್ಪಾಲಿದರೆಲ್ಲಳೆಂದುಂ (ಹುಕುಮಾ. ೧೦-೩೮ 
ಐ); ಧೂನಣಿತೆಗೆ ಮುತ್ತಿನ ಸೇನೆಗಳಂ ಗಗನಾಂಗನೆ ಸೂಸಿದಳೆಂಜೆ ಬಿಳ್ಮು 
ಬಾಲಿವರೆಲ್ಲಳ್‌ (೧೦೮. ೪-೪೬) ; ಆಲಿವರೆಲ್ಲಳುಮಿಂದ್ರಗೋಪಮುಂ 
ಸೂಸಿದುವಛ್ರದಿಂ (ಕಮದ. ೧೧೬ ಪ್ರಯೋ) ; ಗಗಸಪ್ನಳವಿಂದುಡುಗಳ್ಪಳೆ 
ಪಳನುವದಿದ? ಪೊರೆಡೆವಿಡದಿಳಿನಾಲಿವರಲ ಮಳೆ ಬಗೆಗೋಳುಂ (ಉಜ6ೇ. 
9-೧೬). ಆಲಿವರೆಳು : ಅಲಿನರಳುಗಳ ಪರಿಯಲಾಶಾರಗೆದ್ದದುಂದುವು 
(ಉಲ್ವಳಾ. ೧೨-೩೨). (ಆಲಿ 4 ಪರಲ್‌) 
4) 


ಅಲಿವರಳು 


ಅಲಿನರಳು "ಆಲಿವರಲ್‌' ನೋ. 
ಆಲಿವಣ?, ಆಲಿಮಲ? (ನಾ). ಆಲಿಕಲ್ಲು ಬೀಳುವ ಮಳೆ: ತನೂದರಿ 
ಯರಲಂಪಿನಿಂ ಶುಳುಳೆ ಕೃಷ್ಣನ ಮೇಲೆ ಭೊಡಮ್ಮುದಂದು ಕಪ್ಪುರವಬ 
ಯಂಶಿರಾಲಿವಟ್‌ಯಂತಿರಲರ್ನಣ್‌ಯಂತಿರೆತ್ತಲುಂ (ಗವಿ. ೧೪-೯೮) 
ಅಲಿಮಲಕಿ: ಪೂರ್ದಧನ ವೈರಿಯಿರ್ದನೆಂದಲುದು ಮುಳಿದು ಮಹಾ 
ಘೋರಮಸ್ಪಾಲಿಮಬಿಯಂ ಮಾಡೆ (ಚಾಧುಂಡೆ. ೩೯೩-೧). 
(೪6, * ಮಟ) 
ಆಲಿನೆಳೆಗೆ (ನಾ). ಶಂಪಾದ ಕಾಂತಿಯುಳ್ಳವನು; ಚಂದ್ರ: 
*ಜೊನ್ನೊಡಲಂ , .. ಅಲಿವೆಳಗಂ . . . ತಿಂಗಳ್‌- ಈ ೨೪ ಡಂದ್ರನ 
ಜೆಸರ್‌ * (ಕಠ ಹಾ. ೩-೨೩); “ಆಲಿನೆಳಗನುಣಕಿ ತಾಂ ನೆಯ್ಮಿಲ್ಲೆಳೆಯ | 19 
ಟೊನ್ನೊಡಂ೦ನೈಕಿಲೈಳಗಂ ತಣ್ಣದಿರ ಮಂಜಾಗೈಯಂ ಡಂದ್ರಂ? (ಳವಿಕಂ, 
೪೩). [ಅಲಿ * ಬೆಳಗ್ಮು* -೪,] 
ಆಲಿಷಾಂ (ಗು). ದೊಡ್ಡದರ್ಜೆಯ; ಘನವಾದ : ಆಮೀಲೆ ಆಲಿನಾಂ 
ಕಾಬರ್ಟ್‌ ಟಲೇರು ಪಾಹೇಬರವರು (ಉಾಚೇಂದ್ರ. ೧೩೧). 
(+ ಪಾರ. ಅಳೀಕಾನ್‌] 
ಆಲಿಸು, ಆಲಯಿಸು, ಆಲಯ್ದು, ಆಲೈಸು (ಕ್ರಿ). ೧. ಮನಸಿಟ್ಟು 
ಕೇಳು; ಕಿವಿಗೊಟ್ಟುಕೇಳು; ಗಮನಿಸು: *ಅಲಿಸು - ಪರಿಧೀದನೇ, 
ಆಕರ್ಣನೇ ಡೆ” (ಕಮಧಾ. ನ); ಮನಂ ಬೆರ್ಟಿ ಧನುರ್ಲತಿತಿಗುಣನಿನಾದ 
ಮನಾಲಿಸಿ ಕೇಳಲುಂ (ರಂಭಾ. ೧-೧೨); ಬೀಳ್ಕೊಂಡನಕ್ಳಲಾಂ 
ಉಾಲಿಸುತ್ತಾಲಿಸುತೆ (ಬನ 6. ೩-೦); ಆದೊಡಾಲಿಸುರೊಂದು ಬುದ್ಧಿ 
ಯಲಾದರಿಸಿ ಕೇಳಭವ ತನ್ನೆ ವಿನೋದದಿಂಬಾ (ಪ್ರಭುಳೀ. ೩-೧೦); ಅರಸ 
ನಾಲಿಸಿ ಕೇಳುತಿರ್ದನು ಕೈಯ ಗೆಲ್ಲದಲ್ಲ(ಕುದ್ಶಾಲ್ರೋ:ಳ-೬೩)) ಈಡಣ್ಣನ. 
ವಡನಗಳನ್ನು ವೀರಣ್ಣ ಕಿನಿಗೊಟ್ಟು ಅಲಿಸಿದ (ಹಾಷುತ್ತ. ೯೭). 
ತಿ. ಚಿಂತಿಸು; ಆಲೋಚಿಸು: ಆಲಿಸು - ಪರಿಭಾನನೇ, ಅಕರ್ಣನೇ 
ಚ (ತಮಾ. ನ). ಆಲಿಸು : ೧. ಅಲಯಿಸಿ ಕೇಳ್ದಾ ಕಿರಾತರು 
ಬೇಳ್ತರುತ್ತರದಾ (ಅನಂಉ. ೧-೨-೨೬). ಆಲಯನ್ಸು : ೧. ವೇದಪುರಾಣಾ 
ದಿಗಳನ್ನು ಅಲಯ್ದಿದೆನು (ಮುಗು ಗ. ೬೫-೨) ; ಅವನ ಬಿನ್ನಹವನ್ನು 
ಅಲಯ್ಸಿ (ಮು ೦ ಬಯ. ೪-೨೧). ಆಲೈಸು ೧. ಮೃಗದೆಕ್ಷಿಗಳನವ 
ಲೋಕಿಸುತ ರುಳಪಿಳಾದಿ ಧೈನಿಗಳನಾಲೈಸುತೆ (ಸೌಧ. ೨೮೨-೯). 
(ಆಲ್‌ ? * -ಇಸ್ಶು. / ತುಳು. ಅಲೈಸು; ತೆಲು. ಅಲಗಿಂಡು, 
ಆಲಿಂಡು) 
ಆಲಿಸ್ಕು (ಕ್ರಿ). ಗಟ್ಟಿಯಾಗಿ ಕೂಗುವಂತೆ ಮಾಡು, ಕೂಗು (4). 
(ಆಲ್‌ * -ಇಸ್ಕು) 
ಆಲಿಸ್ಕು (ಕ್ರಿ). ನೋಡು ; ನಿರೀಕ್ಷಿಸು: ಏ9 ದೇನಿಯರೆ ಯೆಮ್ಮೂರಿಗೆ 
ಪೋಶನೃಪಾಲಕೆಬ್ಲರ ಕೂಡಿ ಮಂತ್ರಿಬೇಳೆಯ ಕಾದು ಪೆರ್ಲಾಗಿಲೆಡೆಯೊಳು | 35 
ನಿಂದಾಲಿಸುತಿಹನೆಂದಳವಳು (ಛರಡ. ೩೮-೧೧೬). 
[ಆಲಿ *.-ಇಸ್ಕು) 
ಆಲೀಢ (ಗು). ೧. ಕುಚಿನೋಡಿದ; ತಿಂದ: ಅರಾತಿನೈನಮಣಿದುಯ 
ಕಿಂೀಟಪ್ರಭಾಲೀಢ ಡಳನ ನಳಿನಯುಗ್ಮಂ (ಸುಳು ಮಾ. ೧-೩೯ ವ). 
೨. ಆವರಿಸಿದ; ಶ್ರೀರಾಮಾಲೀಢ ವಜ್ರದ್ರಢಿಮ ಭನ ಭುಚಸ್ತಂಭನಂ | ೪ 
(ಎಳ. ೪, ಶಿವರೊ, ೬೪-೦೮; 1122), (ನಾ). ೩. ಯುದ್ಧಮಾಡು 
ವಾಗ ನಿಬ್ಬುವ ಕ್ರಮ: ರಥಯುದ್ಧದೊಳಮಾಲೀಢ ಪ್ರತ್ಕಾಳೀಢ... | 
ವಿದೈೆಗಳೊಳ್‌' (ಪಂಪಭಾ. ೧೬-೩೪ ಪ). ೪. [ನಾಟ್ಟಿ] ಮೂವತ್ತೆರಡು | 
ಅಂಗಹಾರಗಳಲ್ಲಿ ಒಂದು: ಸ್ಮಿರಹಸ್ತ. . . ಆಲೀಢ . . . ಸ್ಪೆಸ್ತಿಳ 
ಕೇಟಿಕ -ಈ ಮೂವತ್ತೆರಡು ಅಂಗಹಾಕಂಗಳ ಪೆಸರು (ಲಾಸ್ಕರಂ. 4 
೫-೬೩೦). (ಸಂ.) 


ಆಲೆದೇಆ! 


ಅಲೀನ (ಗು). ೧. ಕರಗಿಸಿದ. ೨. ಮೇಳೆ ನೆಲೆಸಿದ ; ಒರಗಿದ. (ಸೂ! 

ಆಲ್ಲು "ಆಲ್‌' ನೋ. 

ಆಲ್ಕು (ನಾ). ೧. ನೀರನ್ನು ಇಡುವ ಸಣ್ಣ ಪಾತ್ರೆ, --ಹೊಕ; 
*ಅಕ್ಬಿ ತೊಳೆಯುವ ರವಳಿಗೆ* (ಗಂಗಾಮು. ೨೪). ೨. ಕಾಡು 
ಸೂರಣದ ಗಡ್ಡೆ. (ಸಂ.) 

ಆಲ್ಕು (ನಾ). ಪಲ್ಕುಮಾಡಲು ಉಪಯೋಗಿಸುವ ಒಂದು ಬಗೆಯ 

ಗಡ್ಡೆ; ಆಲೂಗಡ್ಡೆ ; ಬಟಾಟಿ. («- ಪಾಠ. ಓಂ. ಮಠಾ. ೪೦4] 

ಆಲುಕ (ನಾ). ೧. ನೀರನ್ನು ಇಡುವ ಸಣ್ಣಪಾತ್ರೆ; ಹೂ 
೨. ಒಂದು ಜಾತಿಯ ಕಪ್ಪುಮರ. ೩. ಆದಿಶೇಷ. [ಜಂ] 

ಆಲುಕುರು (ನಾ). ಒಂದು ಊರು: ಆಲುಕುರ ಕಜ! ಕುಸುಗ ಕಚವಿ 
ಪುಳುಂಸೆ (ಇಳ. ಜಳ, 2೩೩-೬೦; ೨೬ ತತ). (7) " 

ಆಲುಗಡ್ಡೆ, ಆಲೂಗಡ್ಡೆ, ಆಲೂಗೆಡ್ಡೆ (ನಾ). ನೆಲದಲ್ಲಿ ಜೆಳೆಯುನ 
ಗೆಣಸಿನಂತಹ ಗಡ್ಡೆ; ಉರುಳು ಗಡ್ಡೆ: ಆಲುಗಡ್ಡೆ ತಿನ್ನುವುಹಿ 
ಧರ್ಮವೋ ಅಧರ್ಶುರೋ? (ಜೀವಾತ್ಮ. ೨೬೭). ಆಲೂಗಡ್ಡೆ : ೪ 
ಗೆಡ್ಡೆಯನ್ನು ಅನೇಕರು ಬೇರಿನ ಭಾಗವೆಂದು ಭಾವಿಸುವರು, ಇದು ತರ್ಕ 
(ಸನ್ಮತಾ. ೨೬). ಆಲೂಗೆಡ್ಡೆ : ಆಲೂಗೆಡ್ಡೆ ಟಿಕೆಗೆ ಮರಳು ಮಿಕ್ರವ್‌ 
ನೆಲ ಅತ್ಯುತ್ತಮವಾದುದು (ತರಬೆ. ೩೭). [ಆಲ್ಮು * ಗಡ್ಡೆ] 

ಆಲುಬೆ (ನಾ). (?): ಅಲ್ಲಿ ನಟಿ ಸಸಿ ಆಲುಬೆ ಸಹ ದೇವರಿಗೆ (ಗೌ, 
೧೯೩೨, ಉಡುಪಿ. ೩೧೦-೧೪; 1948). (7) 

ಆಲುಹ (ನಾ). ಗಟ್ಟಿಯಾಗಿ ಕೂಗಿಕೊಳ್ಳುವುತ್‌ --ಕಿರುಕ 
ಕೊಳ್ಳುವುದು (4). "ಆರುಹೆ' ಸರಾ. (ಅಲ್ಕು (£ ಆಲ್‌) * ತಃ 

ಆಲೂಗಡ್ಡೆ "ಅಲುಗಡ್ಡಿ' ನೋ. 

ಆಲೂಗೆಡ್ಡೆ "ಆಲುಗಡ್ಜಿ' ನೋ. 

ಆಲೂರ್‌ (ನಾ). ಒಂದು ಊರಿನ ಹೆಸರು: ಆಲೂರ ಟೋಳಣತ್ನ 
ಣ್ವನುಂ ಸನ್ಮೆನಾಡ ನಾಜಾ್ಗಾದ್ರಣ್ಣಂ (ಎಕ. 1%, ಥೆಲಮಂ. ೧-೧೬ ; (ರಂ) 

[೪೮೯1 + ಊರ್‌] 

ಆಲೆ, (ನಾ). ೧. ಕಬ್ಬಿನಿಂದ ರಸವನ್ನು ತೆಗೆಯುವ ಯಂತ್ರ; 
ಕಬ್ಬಿನ ಗಾಣ: *ರಸೋಲೂಖಲನೆನಲ್ಯಾರೆಗಾಣನುಳ್ಳುಂ” (ರೂ 
೬೩-೨೬) ; ಅಲೆಯ ಮನೆಯಲ್ಲಿ ಅಕ್ಕಿಯ ಹೊಯಿದು ಕೋಣೆಯಲ್ಲಿ 
ಕೂಳನಲಸುವಂಕೆ (ಮನುಗುಂ. ೬೧); ಸೀಮೆಯಲು ಬೆಳೆದ ಕೋಟ ತುರಿ! 
ಕಲ್ಪನಾಲೆ ೩ ೫ ೫ ಸುಂಕ (ಎಕ. ೪1, ಶಿವರೊ, ೩೦-೩೮; 1411); 
ದಾಲೆಯ ಕೊರಲು ಹೊನ್ನೊರೆಲು ಸುಸ್ವರ ಕಣೆ ಲೀಲೆಗಕ್ತಂ ಕುತಿ 
ಕ್ಯೊಂಳು ವಾಲಿರ್ದು ಕುಡ ಕೊಪ್ಪರಿಗೆ ನಟ್ಟಿಸಳ್ನಣ್ನಾಲೆಯ ರಟ 
ಉೊಪಬ್ಪಿದುವು(ಮೋಹತ. ೨-೫೦) ; ಆಲೆ ಇಬ್ಬರ ಊರಿಗೆ ಹಿಪ್ಪೆಯ ಪೂರಿ 
ಸಕ್ಕರೆ (ಗಾರ) ; ಅಲೆಗೆ ಕೈಕೊಟ್ಟಿ ಹಾಗೆ (ಗಾರೆ). ೨. ಗಾಣ: ಸೋಕ 
ಮೊನೆಯೊಳೇಉಿದ ಕಲ್ಲಾಲೆಯ ಬಸಿಟಎಳ್‌ ಸಿಲ್ಕಿದೆ (ರಾಮು 
೧೦೫-೨೪). (ದೇ. 8 ತಮಿ. ಆರೈ; ಮಲ. ಆಲ; ಶುಳು, ಆ) 

ಆಲೆ, "ಪಾಲ್ಕೆ' ನೋ. 

ಅಲೆದೆಣಕ (ನಾ). ಕಬ್ಬಿನ ಗಾಣದ ಮೇಲೆ ಹಾಕುವ ತೆರಿಗೆ; ಗಾಂನ 
ತೆರಿಗೆ: ಆ ಸ್ಥಳಂಗಳಿಗೆ ಹೊಗೆದೇಃಿ ಮಗ್ಗದೆಣಕ . . , ಆಳೆರೆಂ ಕಪ್ಪ 
ದೆಃಕೆ (ಎಳೆ. ಸಳ, ಶ್ರೀರಂಗ. ೧೦೪-೪೧; 1299) ; ಪಂಡಕಾರುಕ ಈ 
ಜಣ ಮುಳುಡಿದೆಆಕೆ (ಎಳ. ೪, ಕಡೂರು. ೪೯-೪೨ ; 1291) ; ಎರಡ 
ಮಗ್ಗದೆಅಕಿ ಮದುನೆತಿಜ್‌ ಧೊಳವಾಡು ಅರೆಡೆಜಳ ಅಡುದೆಖ್‌ ಮೊಟ್ಟೆ ಖಂ 
ಕಾದಲಿದೆಣ! ಅಡಿದೆಡಕಿ ಯಿಷ್ಟ್ರೂ, . . ಸಲುಉ (ಎಳ. ಸಃಳ, ಕೃಷ್ಣ 
೪೧-೧೨ ; 8493) ; ಪಂಡಗಾರುಳೆ ಆಲ£ಕೆ]ಡೆಆ! ಮಗದೆಅಕಿ (ಎಳ. ಇಇ, 
ತೀರ್ಥಪ. ೧೬೩೪-೨೨ | 1479). [ಆಳೆ * ಕೆಯ್ಸಿ] 


ಆರೆಮನೆ 


ಆಲೆಮನೆ, ಆರೇಮನೆ (ನಾ). ಕಬ್ಬಿನಿಂದ ರಸವನ್ನು ತೆಗೆದು] 
ಬೆಟ್ಗಮಾಡುವ ಸ್ಥಳ: ಇಶುಪೊಲ್‌ ಕವ ಗಾಣದರೊಲ್‌ ಜಗನ್ಮಾಯೆ 
ನಿಡ್ಚವಿಳೆಯಾಲೆದುನೆ (ಮುಂ ಳು 4. ಊಂ). ಆಲೇಮನೆ: ಅಳೇಮನೆ 
ಸೂಳುಂಡೆ ದಿನ ೧ಕ್ಕೆ ಕಡಿಮೆ ಬ ೫೦೦ (ಎಳ. ೫8. ಓರಿಯೂ- ೯೪-೨೧] 
1); ಅಲೇನುಸೆ ಕದುರ್ರುರವಡಿದ ಬಡೆಗಿಯಿಂದ (ಎಕ. ೫, 
ಮೆದ್ಧಗಿ ೩೧-೧೨; 144). (ಅಳೆ ೪ ಮನೆ) 

ಆಲೆಯಾಡು (ಕ್ರಿ). ಕಬ್ಬಿನ ರಸವನ್ನು ಗಾಣದಿಂದ ಹಿಂಡಿ ತೆಗೆ; 
ಗಾಣವನ್ನಾಡಿಸು: ಆರೆಯಎಡುತಿರ್ವರಲದು ಕಬ್ಬಿನಂತೆ ಗಾಣದೊಳಗೆ 
ಆಂಗನಣುದು ಬೀಕೆ ಹರಿಸಿ ಖಡ್ಡತಾಳ ವಿಟಿಓಯೊಳಗೆ (ಹಾಸ ಡ. 
೩೧೪೫ ೮) ; ಅಲೆಯಾಡಿ ಬೆೈಬ್ಬವಾದಳೊಡಲೇ ... ನೂರಿಸಿ ಧನದಂಕ 
ನಾಗಿದ್ದರು (ಕಾಮೂ. ೪3-೬೭). [ಆಲೆ * ಅಡು) 

ಆಲೆಹಗ್ಗ (ನಾ). ದನಗಳು ಸುತ್ತಲೂ ತಿರುಗಿ ಮೇಯುವಂಕೆ ಹುಟು 
ಗಾಪಲಿನಲ್ಲಿ ಕಟ್ಟಹಾಕುವ ಉದ್ದವಾದ ಹೆಗ್ಗೆ (4ನಟ್ಹಾ. ಬಳ). 

(ರೆ? * ಹಗ್ಗ (ಆ ಪಗ್ಗ)] 

ಆಲೆಉ (ನಾ). ಒಂದು ಊರಿನ ಹೆಸರು: ತತಬಿರ್ದಾ(1)ತು ತತ 
ಆಲೆ ತತ ಸ ೫ ೫ ೪ ತತ ನಿತ್ನ ಕಲ್ಲು (ಇ೪. ೪1, ೪೩-೩೩ 4613). (1) 

ಆಲೇಖ್ಯ (ಗು). ೧. ಬರೆಯಬೇಕಾದ; ಚಿತ್ರಿನಬೇಕಾದ. (ನಾ). 
ತಿ. ಬರೆಹ; ಚಿತ್ರ; ವರ್ಣಚಿತ್ರ : ದಿನಸೀಂತ್ರಂ ಕನ್ನೆಯೊಳ್‌ ಕೂಡಿರೆ 
ಅರ ಗಣೆಸಾಲೇಖ್ಯ ಳಾವ್ಕಪ್ರನೀಣಂ (ಜಾತಿ, ೧೩-೧೬). [ಸಂ.) 

ಆಲೇಖ್ಯಗಶೆ (ನಾ). ಚಿತ್ರಿಸಲ್ಪಟ್ಟಿವಳು: ಅಮೂರ್ತೆಯಿಂತೆ ಸ್ಪರ್ಶ 
ವರ್ತಕೆಯುಂ ಆಲೇಖ್ಯ ಗತೆಯಂತೆ ದರ್ಶನಮಾಶ್ರಥಲೆಯುಂ (ಉಾದಂಭಾ, 
೪). (೫ಎ ಆರೇಖ್ಯಗತಾ) 

ಆಲೇಖ್ಯಪ್ರಖ್ಯ (ನಾ). ಚಿತ್ರಕ್ಕೆ ಸಶೃಕವಾದುರು, --ಸಮನಾ 
ದುದು: ಉಳಿದ ಕಡೆಗಳಲ್ಲಿ ಗೋಚರವಾಗುವ ಹೋಲಿಕೆಗಳನ್ನು ಅನಂದ 
ದರ್ಧನನು "ಪ್ರತಿಬಿಂಬಕಲ್ಪ ', "ಅರೇಖ್ಯಪ್ರಖ್ಯ', "ಸದೂನದೇಹಿಕಲ್ಪ' | 2. 
ಎಂದು ಮೂರು ಬಗೆಯಾಗಿ ವಿಂಗಡಿಸುತ್ತಾನೆ (ಭಾಂಡ. ೧೩೪). [ಸಂ.) | 


3 


13 


೫ 


ಅಲೇಖ್ಯಯಂತ್ರ (ಣಾ). (ತ ೨ತ್ರ ಕಾ] (ಬೇಕಾದವರನ್ನು) ವಶ 
ಮಾಡಿಕೊಳ್ಳುವುದಕ್ಕಾಗಿ ಚಿತ್ರರೂಪವಾಗಿ ಬಕಿಯುವ ತಗಡಿನ 
ಶಾಯತದ ಯಂತ್ರ: ನಿಆಯಾಕೃಶ್ಟಿಗೆ ಕೋಳದಾಳ ಬೊಗರಾಯ್ರಾ 
ಕೇಬ್ಯಯುಂತ್ರಾನ್ನೆರೆಂ (ಎಳ. ೪, ೪0%. ರ್ಗ ; 1ಬ). 

(ಅ9ೇಬ್ಕ * ಯಂತ್ರ) 

ಆಲೇಪ (ನಾ). - ಆಳೇನನ ೧. "ಅಲೇಪಂಗೆಯ್‌ ವಲಾ. [ಸಂ.) 

ಆಲೇಪಂಗೆಯ್‌ (ಕ್ರಿ). ಬಳಿ; ಸವರು; ಲೇಹಿನು: ವೀರದುನಲರ್ಪಿಬ್ಲಂ 
ಗೇಡಿಸುಕೆ. ಪಟೀರನುನಾಲೇಸಂಗೆಯ್ನು ಸ್ವಂಬೇರದುವಾಲನಗಾಬಧಿ 
ಯೊರ್ಮಳ್‌ ತಡೆಂಬಡೆದಳ್‌ (ಉದ್ಭರೇ. ೨-೪೪). 

[ಆರೇನ * ಗೆಯ್‌ (ಆ ಳೆಯ್‌,)) 

ಆಲೇಪೆನ (ನಾ). ೧. ಬಳಿಯುವುದು; ಸವರುವುದು. ೨. ಳೇಹಿಸುವ] 
ದೃಶ್ಯ: ತರನೇ ಬಸ್‌ ದಿವ್ಮಾಂಬಕಾಲೇಪನಮ್ಮುಗನುದೆಗಂಧೂಗಳೆಂ 
(wus. ೫-೩೯), (ಸಂ.) 

ಆಲೇಪನಂಗೆಯ್‌ (ಕ್ರಿ). ಎ ಆಲೇಪಂಗೆಯ್‌: ಸಂಗ ಕೊಟ್ಲಸಿತ ಅ 
ಶ್ರಿಧಂತ್ರಾಂಕೆಂಗಳಂ ತತ್‌ಶ್ರುತಿನಿರೂದಿತ ಪಾಂಗದಿಂದಾಲೇಪನಂಗೆಯ್ದು 
(ಬಜ. ೪೩-೬೨). [ಆಲೇಪಶ * ಗೆಯ (ಇ ಕೆಯ್‌)) 

ಅಲೇಪಿಸು (ಕ್ರಿ). ಬಳಿ; ಸವರು; ಲೇಪನಮಾಡು : ಬಿಟ್ಟಿ ಮುಡಿ 
ಕೇಕದಿಂ ತಟ್ಟಿ ಡು ದ ಬಸಿವನಿಯದೂಟ್ಟಿ ವಸನಂ ತೊಮ್ಮುಯಂಗಳಾ 
ೇಹಿಸಿಯೆ ಯಿಟ್ಟಿಡೆಯ ಕುಡಮುಖ್ಯ ಸರ್ವಾವಯ[ದ) ಪೊರಮಟ್ಟು | 
ಔಲದೇವಿಯರೆಕೆ (ನದರೋ, ೧೨-೩೩). [(ಆಲೇಪನ * - ಇನು) 


» 
| 


ken 


ಆಲೋಚ 


ಆಲೇಮನೆ "ಆರೆಮನೆ' ನೋ. 
ಆಲೈಸು "ಆಲಿಸ್ಕು' ನೋ. 
ಕೋಕ (ನಾ). ೧. ನೋಡುವುದು; ನೋಟ: ಜಗತೀಸಾಫನದಾ 
ಕುದಾರನೊನೆಲಾಕರ್ಕಾಂಕವಿತ್ರಾಂತ ದೃಷ್ಟಿಗಳಿಂ ನೋಡುತುನೆಯ್ಮೆ 
ವರ್ಫೇದುನುವೂರ್ದಾಲೋಳಕದಿಂದಾಗಳ್‌ (ಬುಳುರೂ. ೧೧-೨೨); ಈ 
ಕಮಲಮುಖಿಯರಿಗೆ ನನ್ನಾ ರೋಕವಲ್ಲದೆ ಟೆಆಸಿ ಕಾರ್ಯದ್ಯಾಕುಳತೆ 
ಬೇಡ (ಉದ್ಯಾಳ. ೧೬-೫೩). 3. ಪ್ರಭೆ; ಕಾಂತಿ; ಬೆಳಕು: ಆರೋ 
ಕಮುದ್ಯೋತಮೆನೆ ಶಿಖಿಯ ಬೆಳಗು” (ರೂಕಾ. ೧೯-೪); ಕುವಲಯಾ 
ನಂಡಳೆರೆದೆ ಭಿಸಪರಿಕೋಭೆಯಿಂದೆ ಡಂದ್ರ್ರೋದಯನನಾಲೋಕಡಂಡ 
ಲೋದ್ಭಾಸದಿಂದೆ. ತರುಣಿಯ ಕಟಾಕ್ಷಮಂ.. .ಘೋಲ್ತು ಇಳಿಸೆದಿರ್ದದು 
(ಕೈಮಿಭಾ. ೧೩-೩). ೩. ದನ; ವ್ಯಾಕರಣದ ಪದದಿನರ್ಥ ಮರದೆ 
ಕತ್ತ್ವಾಲೊ (ಕಂ ಶತ್ತ್ಯಾರೋಕದಿನಾಕಾಂಕ್ಷಿನ ಮುಕ್ತಿಯಕ್ಕುಮದೆ 
ಬುಧರ್ಗೆ ಫಲಂ (ತಮ ಡ. ೩), ಅರ್ಥದೆ - ಅರ್ಥವಿಟಾರದಿಂದೆ ತತ್ವ 
1 ಲೋಕಂ-ಕತ್ರೃಣ್ಣಾನಂ ಅರು (ಕಡವ. ೩ ಟೀ), ೪, ಹೊಗಳಿಕೆ; 
| ಸ್ತುತಿಶಾಕಕರ ಭಾಷಣ. [ಹಂ.) 
|ಆಲೋಕನ, ಆಳೋಕನ (ನಾ). ೧. ನೋಡುವುದು; ನೋಟ; 
ಆಗದಾಲೋಳನ ದರ್ಶಣಂ ಪ್ರಥಮುದಿಳ್ಳಾಂತಾಸನಂ.,, ಬಿಂಬಂ ಸುಧಾ 
ಸೂತಿಯಾ (ಅಲಲ್ಲಿ. ೬-9೨); ಅಂಗನೆಯರಾಲೋಳನೊಗಳಲೇಳೆ ಭಕ್ತರಿಗೆ 
(ಬಸ. 9039). 3. ವಿಮರ್ಶೆ; ಪರಿಶೀಲನೆ. ಆಳೋಕನ : 
೧. "ಆಳೋಕನರುಚಿ' ನರಾ. [ಸ] 
ಆಲೋಕನಂಗೆಯ್‌, ಆರೋಕನಗೆಯ್‌ (ಕ್ರಿ). ನೋಡು; ಈಸ್ಷಿಸು: 
ಮಗಧನರೆಡಾಲನಂ ಶಿತುವಾಲನಾರೋಕನಂಗೆಯ್ನು (ಗನಿ. ೨-4 ೫ ವೆ). 
ಆಲೋಕನಗೆಯ್‌ : ಸೂಟಗಿಯರ್‌ .. . ಆಳ್ಯಹುಂದಾಲೋಕನ 
ಗೆಯ್ದು ಮದನನ ದೊಳ್ಳ ಕಕೊಳಗುಮಾಡಿದರು (ಮೋಹಕ. ೨೪-೧೬). 
(ಅಳೋಳನ 4 ಗೇಮ್‌ (೮ 4ೆಯ್‌,)] 
ಆಲೋಕನಗೆಯ್‌ "ಆರೋಕನಂಗೆಯ್‌' ನೋ. 
ಗ (ಕ್ರಿ). *.ಆರೋಕನಂಗೇೆಯ್‌ : ನುಸರಣಿಯಲಾ 
ಶಿಯುವನಾಲೋಕನವೆಸಗಿ ಬಿಗಿಯಟ್ಬಕೊಂಡು (ಕೂನಂನ. ಪ). 
(ಆಲೋಕೆನ * ಎನಗ) 
|ಆಲೋಕಿತ (ಗು).0- ನೋಡಲ್ಪಟ್ಟ; ನೋಡಿದ.(ನಾ). ೨.[ನಾಟ್ಟ] 
ಕಣ್ಣಿನ ಎಂಟು ಬಗೆಯ ಡಲನೆಗಳಲ್ಲಿ ಒಂದು: ಕಬ್ನುಳಲಿಗಳ 
8 ಡಲನೆಗೂದೆ. ಅವು ಯಾಧ್ರನೆಂದಕೆ ೨. 1 ನಮ... 4 ಅರೋಕಿಕ 
(ಇಲಾತೃ. ೪೬). (Ko) 
ಆಲೋಕಿಸು (ಕ್ರಿ). ೧. ನೋಡು; ಈಕ್ಷಿಸು: ಪಲಧುಂ ನೀಧಿಗಳ ವಿಟಿತ್ರ 
ವಿಛ್ರಮಮನಾ ಕೈಲಪತಿಯಾಛೋಕಿಸುತುಂ ಕೇಳುಕುಂ (ಗಿರಿಳ. ಕಂ 
ಕ); ಊಕದೊಳಗಿಂತಪ್ಪ ಮಾನವರಾಕೃತಿಯ ನಾ ಇಜಿಸೆನುತಾ 
ಲೋ ಕಿಸಿದಳನಮಿಷತೆಯಿಂದಾ ವಿಮಳೆಯಟ್ಟಮುದ (ಪ್ರಭುಳೀ. ೬-೫೪). 
ತಿ. ವಿಮರ್ಶಿಸು; ಪರೀಕ್ಷಿಸು: ಲೋಲಂಗೀ ವಿಷಗಂಗೀ ದಾಳೆಯೋ 
ಮುಸ್ಕಯೆಂ ನಿಚಾರಿಸದೆಯುಮಿಂತಾಳೋಕಿಸದೆಯುವಿದ್ರದೆ(ಕಾದಂಳ. 
೬೩೯) ; ಶೋಳಕರ್ಮಗಾಣದಂತಾ ದ್ರವೃಕರ್ಮದಾಲೋಕಿೆ ಹಿಂಡಿಯಂ 
ತಿಹುಧ ಜೊ ಕಿನ ಭಾನಕರ್ಮಗಳಿಜ್ದ ಯಂಕೊಳಗಾಕಾಶಡಂತಾತ್ಮ 
ಹನು (ಭಂಡ. ೬೬-೧೧೨). (ಅಆಲೋಕನ *- ಇನು) 
ಆಲೋಡ, ಆಳೋಚ (ನಾ). « ಆರೋಡನೆ ೨: ಆರೋಚಂ 
ಸಾಲದೆ ಶಿರುವಾಲನನುಜದಿಳ್ಳಿ ಮಿಕ್ಕ ಭುವನಸ್ಥಿತಿಯಂ ಬಾಳಿಬಿ 
(ಉನ್ಮಾದ. ರ್ಣ). ಆಳೋಡೆ: "ಆಳೋಚೆಂಗೆಯ್‌ ', "ಆಳೋಚಂ 
ಜೆಂಸು' ಸರಾ, (ಸಂ.] 


| 


ಆಲೋಚನ ೬ ಅವ 


ಆಲೋಚನೆ, ಆಳೋಡನ (ನಾ). * ಆಲೋಡನೆ ೨. ಆಳೋಡನ: ೫. ಅಸಕ್ತಿ: ಓಳಯಿಂ ಲಿಂಗಾರ್ಡನೆಯನಾಲೋಲದಿಂ ಮಾಡುತ್ತ 
"ಆಳೋಡನಂಗೆಯ”' ನರಾ. (ಸಂ.] (ಬನಡೆ. ೩೦-೧). ಆಳೋಳೆ: ೧. ಲಳಿತಮಧುರಂ ಅಡ್ಮಾಳೋಳ: 

ಆಲೋಡಸೆ, ಆಳೋಚನೆ (ನಾ). ೧. ನೋಡುವುದು; ಕಾಣು ಸ್ಮರಾಕುಳಿತಂ ಮನಂ ದಳಿತಮನನ್ಮುಗ್ಥಂ ಸ್ನಿಗೃಂ ವಳೋಕನಮೋಲಣ 
ಪುದು. ೨. ಯೋಚಿಸುವುದು; ಪರೀಕ್ಷಿಸುವುದು; ಪರಾಮರ್ಶೆ: | (ಪಂಪಭಾ. ೪-೬೬). [ಸೆ] 
ಓಲಗಂ ಪರೆವುದುಮಾಳೋಣಕನೆಗೆ ಪೊಕ್ಳೆಂ (ಕದುದ. ೨೪೬ ಪ್ರಯೋ). | 3 ಆಲೋಲಿಸು (ಕ್ರಿ). ಕಡೆ; ಮಥಿಸು; ಹಾಲ ಹೆಪ್ಪನಿಕ್ಕಿ ದೊನಣಾರ 
೩. ಅಭಿಪ್ರಾಯ; ಉದ್ದೇಶ; ಸಲಹೆ (8). ೪. “ಇಂದ್ರಿಯಗಳ ಮೇಲೆ ಮತ್ತಾಲೋಲಿಸಿ ತೆಗೆದ ಬೆಣ್ಣೆ ಮೊಸರಾಗುವುದೇ (ಛ್ರೂಸ. ೪). 
ಜ್ಯಾಪಾರಕ್ಕೆ ಆರೋಡನೆಯೆಂದು ಪೆಸರು” (ಒಂದನಾ. ೫). ಕಹ [ಅಲೋಲನ್ಯ * -ಇಸ್ಫು) 
ಚನೆ: ೨. ಹುರಿದ ಧೈರ್ಯದ ಕಳ್ಳಬಾಜುವ ತರಳಹೃದೆಯದ ದೇನರಿಂದ್ರ| | ಆಲೋಲೇಕ್ಷಣ (ನಾ). ಚಂಚಲವಾದ ಕಣ್ಣು: ಆಲೋಲೇಕ್ಷಣರಿ 
ನನಆಸಿ ಕಂಡರು ತಮ್ಮೊಳಾಳೋ ನೆಯ ಮಾಡಿದರು (ಕುಡ್ಯಾಳ. ೬-೧೨). ಹೆರುಷಾಶ್ರುಸ್ರೋತಂ ಸೈವರಿಯೆ (ಉದ್ಭದೆ!. ೭-೧೨). 

(ಸಂ. ಆರೋಡನ) 89 (೪ಕೋಲ * ಈಕ್ಷಣ) 

ಆಲೋಚಿಸು, ಆಳೋಚಿಸು (ಕ್ರಿ). ೧. ವಿಚಾರಿಸು; ಯೋಚಿಸು ;| | ಅಲ್ಲೇ (ನಾ). ಒಂದು ಊರಿನ ಹೆಸರು: ತತಃ ಪೆಬುಗಕ್ತು 8 
ವಿಮರ್ಶಿಸು: ನೆಗಟ್ಟ ಕಜ್ಜಮಾವುದುಮಂ ನಿಮ್ಮಜ್ಜಗೊಳಾಲೋಟಸಿ ನೆಗ ಆಲ್ಲೇಟ ತತೋ ಆಲ್ಕೊಳ (ಎಳೆ. ೫1, ದಾವಣ, ೬೬-೨೬ | 694), ಓಕ 
ಬ್ವುದು (ಗರಾಯು. ೪-೧೩ ದ); ಅರಸ ಕಟ್ಟದಿರಾಟಿ ಮುಗಿದಂತೆ ಮಿಕ್ಕಿನ ಶಬ್ದವನ್ನು ಆಲ್ದೊರೆ ಎಂದು ಓದಿದೆ. (ಆಲ್‌? * ಅ) 


ಪುರವೆನ್ಮು ಕೈದಕವಹುದು ಎಂದಾಲೋಟಿಸಿ (40 ನ ಏ. ೧೧-೬೦); | | ಆಲ್ಲೊಳೆ (ನಾ). ಒಂದು ಊರಿನ ಹೆಸರು: ತತ ಅಲ್ಲೊಳ (೪ 
ಸ್ವಲ್ಪವೂ ಹಿಂದು ಮುಂದು ಅಲೋಟಸದೇ ಮೂತನಾಡುವಿಯಲ್ಲೇ | 15) ೪11, ೩೦೨-೩೬೩ 694); ತತೋ ಆಲ್ಲೊಳೆ (ಎಳ. ೫1, ದಾವಣ. ೬೬-2೬; 


(ರೊಗ್ಗು- ೪). ಆಳೋಟಿಸು:೧. ಏನಂ ನೆಗಟ್ನೊಡಂ ಕುರುಹಿತಾಮಹ 694). (ಆಲ್‌? * ಕೊಳ್ಳ) 
ಗೊಳಾಳೋ ಟಿಸಿ ನೆಗಟ್ಟುಡಿಂದು (ನೇಪಳಾ. ೧೩-೫೧ ದ); ತನ್ನ ಮನಮೆ | ಆಲ್ಬರಿ, ಆಲಪರಿ, ಆಲನರಿ, ಆಲವರಿ, ಆಲವರು, ಆಲಿಪ0, ಅಲ್ಬಕ್ಕಿ 
ಮಧ್ಯ್ಮಸ್ಕಮಂತ್ರಿಯಾಗಾಳೋಟಿಸಿ ನಿಶ್ಚಯಿಸಿ (ತಾ 9 ತಿ ಪು. ೨-೬೩ ಪ); ಆಲ್ವರಿ (ಕ್ರಿ). ೧. ಅಲೆದಾಡು; ಆಯಾ ಸಪಡು; ಕಷ್ಟನರು 
ಏಳಿದರ ಫುಯ್ಕಲಂ ಕರೆದಾಳೋಟಿಸಿತಿರ್ದಿ ಸಂತಸಂಬಡಿಸದೆ(ರರ್ಮಾಮೃ. ೨. ಅಂಗಲಾಚಿ ಬೇಡು ; ಮೊರೆಯಿಡು : ನಿನ್ನ ಪ್ರಾರ್ಥಿಸಿದಂತೆ ಳ್ಳ 
3-4). ೨. [ಜೈನ] ಗುರುವಿನ ಹತ್ತಿರ ತಪ್ಪೊಪ್ಬಿಗೆ.ಮಾಡು ; ಅಪ |೫| ರಿಗೆ ಆಲ್ಬರಿಯೆ ಎನ್ನ ಪಾಲಿಸು ಧೊರೆಯೆ (ಆಗದ, ೧ಪ್ರಾ ಗಿ) ; ಉಗಿ 
ರಾಧವನ್ನು ತಿಳಿಸು: ಗುರುಗಳ್ಲಿ ತಮ್ಮುಕ್ಕೆ ಆದಿಂ ತಪಂಬಟ್ಟುದನಾ ಸುರೆಲಿ ಅಲ್ವರಿಯಲಿನ್ನಾಂಗೆ . .. ಅರೆ ಮೊರೆಹೊಗಲಿ (ಶ್ರೀಕೃಪಾ. ೩೦) 
ೋಟಿಸಿ (ವಡ್ಡ ಣಾ, ೬-೨೬), [ಆರೋಡನ * -ಇಸ್ಕು) ೩. ಗೋಳಾಡು; ಶೋಕಿಸು: ಈ ನರುಸವೂ ಮಳೆಹೋದರಿ ಹೆರ 
ಆಲೋಡನ (ನಾ). ೧. ಕಲಕುವುದು; ಕಡೆಯುವುದು; ಮಥನ. ದೇವರೇ? ಎಂದು ಆಲ್ಬರಿಯತೊಡಗಿದರು (ಚಬ್ಬಬ. ೯೨). ೪, ನಿಜ 
"ಆರೋಡನಂಗೆಯ್‌ ಸರಾ. ೨, ಆರೋಚನೆ. (ಸಂ.] ಕ್ಷಿಸು; ಹಂಬಲಿಸು : ಜನಜಂಗುಳಿಯೆಲ್ಲಾ ನಿನಗಾಗಿ ಆಲ್ಬರಿಯುತ್ತಿಕೆ. 
ಅಲೋಡನಂಗೆಯ್‌ (ಕ್ರಿ). ಕಡೆ; ಮಥಿಸು; ವಾಲ್ಗಡಲನೆಯ್ಮಾ 24] ನಿನ್ನೊಡನೆ ಮಾಕಸಾಡಬೇಕೆಂದಿದೆ (ಪ್ರದಾತೋ. ೧೪). ಅಲಫರಿ: 
ಉೋಡನಂಗೆಯ್ದು ಬಲ್‌ ಚೆನ್ನಿಂ ಪೊಂದಿದ ಬೆಕ್ಸೈಯಂ ತೆಗೆದು (ಚಮ್ಮಾರ. ೨. ಪರಿಪರಿಯ ಚಳ್ತಾನ್ನಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ ಅಡಿ! 
೨-೩9). (ಅಳೋಡನ * ಗೆಯ್‌ (ಆ ಕೆಯ್‌,)) ಉಣ್ಣಲೇಜೇಕೆಂದು ಆಲಪರಿಯುವುದು (ಧಾರ್ನ೮ಂ. ೩). ಆಲಪಕೆ: 
ಆಲೋಡನೆ (ನಾ). ೧. ಬೆರಸುವುದು; ಕಲಸುವುದು; ಮಿಶ್ರ ೧. ಅಲದ ಮರನೇರಿ ಅಲಪರದು ನಾನೆ ಬಂದ (ಮಗ. ೩). ಆಲವರಿ: 
ಮಾಡುವುದು. ೨. ಕಲಕುವುದು; ಕಡೆಯುವುದು : “ಕಲಂಕು- ೨. ಅರಿಗಾಲನರಿಲಿ ಅರನಾಶ್ರ್ಮೈಸಲಿ (ಮೋಕ್ಷರೀ. ೪). ಆಲವಹಿ: 
ಆರೋಗಡನೇ * (ಕಮಲಾ). ೩. ಆಳವಾಗಿ ಅಭ್ಯಾಸಮಾಡುವುದು; |39| ೨. ಎನ್ನನು ಯಿರಾ (ಇಕ್ಕಟ್ಟು) ಕಟಿಕದೊಳಗೆ ಇಟ್ಟು ಯೆಳವಿಡ 
ಮನೆನಮಾಡುವುದು. (ಸಂ. ಆಳೋಡನ) ಅಕಟಕಟಾ ನಾನಾರಿಗಾಲವರಲಿ (ತೀರ್ಥಮ. ೧೩೫). ಆಲಿಪರಿ: ೧.೪% 
ಆಲೋಡಿತ (ಗು). ಕದಡಿದ; ಕಲಕಿದ: ಕ್ಷಣದೊಳಗೇ ಅಡಲೆಯ ಏಸದಹೊಗೆ ತಾಗಿ ಆಜನ ಸೃಷ್ಟಿಯಲ್ಲಿ ಆ೦ಪಂದೆಯನ್ನು ನಿನ್ನೆ ಮಾತಿ 
ಹೃದಯ ಅಲೋಡಿತವಾಯಿತು (ಅರ. ೬೪). (ಸೊ. (ಕವಗ. ೧೬೩-೮೦೩) ; ಆಸರಿಬ್ಬದ ಬಳ್ಳಿ ಆಲಿಸರಿವಂತೆ (ಕಾತಕ 
ಆಲೋಡಿಸು (ಕ್ರಿ). ೧. ಕಲಕು; ಕದಡು; ಚಿನ್ನಾಗಿ ಹೊಂದಿ ೧೬). ೪. ಬಾಳ್ವೆ ಸುಜನರ ಕಂಡು ನನಗಿಬ್ಬವೆಂದಾಲಿವಠಿಯರಿ6 
ಕೊಳ್ಳುವಂತೆ ಬೆರಸು: ಹಾಲಕೆನೆ ಮೊಸರಳೆನೆ ಕನಿವಾಲು ಸೊತ್ಡೆ | ಬ) (ಗರು. ೧೬-೫೦). ಆಲ್ಬಿರೆ: ೨. ಅಂತೆಯೆ ಹಂಿಬಳಗಡೆಎಳಿಕಲತತ 
ಗೆಯ ಹಾಲು ಮೆಣಸುಪ್ಪ ತುಪ್ಪದೊಳಗಾಲೋಡಿಸಿದ ಬಳಿಕ ಳಲ್ಯವಂ ಸಂತತ ಆಲ್ಬರೆದನು ತಳೆಮಳಿಸಿ (ನಗಲ. ೯೬) ; ಸಂಜೆಗೆ ತಂದೆ ಲಕ್ಷ್ಮ? 
ಮಾಡಿ (ಸೂವರಾ, ೪-3೨); ಹೆಬ್ಬುಲಿಯ ಆರ್ಥಟಿ ಕಂದರಾದ್ರಿನಿಓನ ಕೊಟ್ಟಿ ತಂದು ತಿನ್ನಲು ಎಷ್ಟು ಆಲ್ಬರೆದರೂ ತಾನು ಕೇಳಿರಿ 


ಗಳನ್ನೆಟ್ಲ ಆರೋಡಿಸಿಕ್ತು (ಮಲೆಮ. ೨೪೯). ೨. ಆಲೋಚಿಸು೧: ನೀತಿ (ಗ್ರಾಮಾಯ. ೧೫೩). ೫, ಕೂಗಿ ಕರೆ; ಆಹ್ವಾನಿಸು : ಅಲ್ಬಹುಳರೆ4 
ಡತುಕೋಪಾಯಕೆಬ್ಲ ತಂತ್ರಾಣಾಕರಾದ ನೃಪರೆಲ್ಗ ಸಘ್ಯಜನಂಿದೀಗಲಾ | ಕೃತಿಗೂ ಗಂಭೀರ ಶಾಂತತೆಯನ್ನು ಅಲ್ಬರೆಯುತ್ತಿದ್ದವು (ರಕ್ತರ್ವ. ೬೫) 
ಕೋಡಿಸುವುದು (ಜಿನಮು- ೧೪-೯). (ಆರೋಡನ 4« - ಇನ್ನು] el ಆಲ್ವರಿ: ೨. ವಿಕ್ತಾಮಿತ್ರನು ಎಷ್ಟು ಆಲ್ವರಿದರೂ ಹೊಲಶಿಯಲಯ್ಯಿ 


ಆಲೋಲ, ಆಳೋಳ (ಗು). ೧. ಅಲುಗಾಡುವ; ಡಂಡಲವಾದ;| | ಕನ್ನ ರಾಣೆಯರನ್ನಾಗಿ ಮಡಿಕೊಳ್ಳಲು ಹರಿಶ್ಚಂದ್ರನು ಒಪ್ಪದೆ ಹೋರ 
ಕಂಪಿಸುವ: ಭನದೀಯ ನಡನಮಾಲೋಲವಿಲೋಡನಂ (ಕವಿಉ.) | (ರಥ. ೧೧೬). ೩, ನೋವನ್ನು ತಾಳದೆ ಸೋಮನಾಥನು ಅಲ್ಬಂಡು 
೩-9೨) ; ಆರೋಲರೋಹಿತನಟಿಪತಾಳನುಂ (ಳಾದಂವೂ. ೪೧೬). (ರಂಗರೋ, ೪9). [ಆಲ್‌ » ಪರ್ಕಿ) 


೨. ಹೊರಳುವ; ತಿರುಗುವ. ೩. ಕದಡಿದ; ಕಲಕಿದ. (ನಾ). ಆಲ್ಪರೆ "ಆಲ್ಬರಿ' ನೋ. 
೪. ಆಸೆಕ್ರನಾದವನು: ಕೇಳನನಿಯೊಳು ಮಡಿವಾಳ ದೂಚಯ್ಕಂ |4| ಆಲ್ವರಿ "ಆಲ್ಬರಿ' ನೋ. 
ಶಿವಗಣಾಲೋಲ ನತಿವೀರದೃತಾಚಾರಪ್ರಯುತಡ:ರ (ಬಸಪ. ೨೧-೬).| | ಅವ "ಅವುದು' ಸರಾ, 


ಓ_ 


ಆವಂಚೆಗೆ 


ಆನಂಚಿಗೆ (ನಾ). ಒಂದು ಊರಿನ ಹೆಸರು: ನಲಾಧವ] ಸಂ(ವ)ತ 


ಸರಡೆ ಸಂಕ್ರಮಾಣದಂದು ಅನಂಟಿಗೆಯ ದ್ರೋಣಮರೆಸನ ತಂದು 
ವಾಡರಸ (ಕಇಳ. 5೦-೧೪-೨ ; 169). (1) 


ಅವಂತಿ (ಗು).೧. ಅವಂತಿಗೆ ಸಂಬಂಧಿಸಿದೆ. (ನಾ). ೨. [ಕಾವ್ಯಮಾ] 


ಕಾವ್ಯದೆ ಆರು ರೀತಿಗಳಲ್ಲಿ ಒಂದು: ಮತ್ತೆ ಕೆಲನರು "ಲಾಟ *| 3 
"ಇದಂತಿ' 'ದವಗ್ಗು' ಈ ಮೂರನ್ನೂ ಸೇರಿಸಿ ರೀತಿಗಳು ಅರೆಂದು 
ಜೇಳುತ್ತಾರೆ (ಕಬ. ೨೨೧). (ಸಂ.] 


ಆವಕ (ಣಾ). ಹೊರಗಿನಿಂದ ಬಂದ ಕಾಗದವತ್ರಗಳ ದಾಖಲೆ 


ಪುಸ್ತಕ; ಇಂದ ರಿಜಿಸ್ಟರ್‌ (426ಣ್ಣಾ. ೩೪). («- ಮರಾ. ಅವಳ್‌) 


ಅವಗೆ "ಆವಗಂ' ನೋ. 19 
ಅನಗಂ, ಅವಗೆ (ಅ). ೧. ಯಾವಾಗಲೂ; ಎಡೆಬಿಡದೆ; ಬಿಡು 


ವಿಬ್ಲರೆ; ನಿರಂತರವಾಗಿ: ಅದಗಂ ಧ್ರಣ್ಮದುಂ ಕೈಕೊಕ್ಕೆಂ (ದಡ್ಡ ರಾ 
€0-ಅ); ಬೇರ್ಪ್ಪರ(ಟ್ಬರೆ) ಮತ್ತಾಡದಿಸಾವಗಂ ಕಡೆ ಹಿ (ಎಇ. ೫61, 
3೯-೩; 9೫) ; ಕುಂದದಾನಗದವ ಕನೇಂದ್ರಳಥಾವ್ರಷಂಗದನೆ 
ಚಂದದಿಂ ಭಾವಿಸುವ (ಸಾಕ್ವಳಾ. ೧-೩೪). ೨, ಅತಿಶಯವಾಗಿ; ಬಹಳೆ 
ವಾಗಿ; ಪೂರ್ಣವಾಗಿ: *ನಾಡೆಯೆಡೆಯಾವಗಂ ನೆಲೆ ನೀಡುಂ ಕರಮಾದೆ 
ಮೆಯ್ಸೆ.. -ಇದದ್ಯಯದೊಳಧಿಳಾರ್ಥಂ ಗ[ಕಮಲ. ೩೮೪), ನಾನಾ ವಿಧದ 
ಪಡಓಿನೊಳ್ಳ್‌ ಹರಿಗಾವಗಮಾಆ್‌ ದುದು ಪಢಪರಿಶ್ರಮಮೆಬ್ಬಂ (ಜಬಳಾ. 
೯-೨9), ಪೂವಿನ ಬಲ್ಲೆ ಪುರ್ವ ಕುಸುಮೇಷುಗೆ ಕರ್‌ ರುುಷಕೇತನಳ್ಕೆ 


ಆವಜ್ಮ 


ಅವಗೆಗಿಚ್ಚು, ಅಎಗೆಗಿಡ್ತು, ಆವುಗಿಕಿಚ್ಚು, ಆವುಗೊಡ್ಟು (ನಾ). 
ಅವಗೆಯ ಜಿಂಕಿ, ಉರಿ: ಇಖಿಲಬ್ರಹ್ಮಾಂಡಭಾಂಡಕ್ಕಮಾವಗೆ 
ಗಿಟ್ಟೆಂ (ಕಾಣಾ. ಆವಿಗೆಗಿರ್ಟೆಂ] ಬಿನೆಗಂ ನಿಕಾಣೆರೆನ ಕೋರೋಗ್ರಾನಲಂ 
ಪೊತ್ತುತುಂ (ಜಗದಿ. ಊ-೪೦) ಕಾವೈನಾ. ಊಟ). ಅನಿಗೆಗಿಡ್ಡು : 
ಸದನೆಂದಾವಿಗೆಗಿಡ್ಚು ಮೆಳ್ಲೆರ್ಲೆೇಯ ಸೂಡು (ಸೂಕ್ತಿ ಸು. ೧೨-೫೪) ; ವರಹ 
ದಾವಿಗೆಗಿಚ್ಟೊ ಎನಲಾವರಿಸಿದುದು ಸಂಧ್ಯಾರುಣದು (ಕೇರಾಪ. ೪-೧೪), 
ಆವುಗೆಕಿಚ್ಚು : ದೊಳೆದುದೆ ಕಂಅದನೆಲಡೊಳಾವುಗೆತಿಟ್ಟನೊಳು ತಂದು 
(ಯೋತ. ೫-೧೨೦). ಆವುಗೆಗಿದ್ದು : ೪ ಏರನಾದನ್ಮಿಯ ಬೇದಸರ 
ಟೇಗೆಯಾದ್ರಗೆಗಿಚ್ಚ್ರಾದುದೊಳಗೆ (ಕೀಮಿಷಂ. ೧೨-೪೫). 

[ಅವಗೆ * ಕಿಡ್ಚು (ಆ ಕರ್ದು) 

ಆವಗೆದೆಂ (ನಾ). ಆವಗೆಯಿಂದ ತೆಗೆ: ತರುಡೆಯ ವಿರಹಾನಳಟಂ 
ರಿಂಕು ತಗುಕ್ನಲರೆ ದೊಳಿದೊವೆಯ ತೆಜದೋಸರನೆ ಮಿಸುಕಿಡುವು 
ಬೆಳುಪಿಂದೊರೆದಾಣಗೆದೆಆಗಿೆದ ಕೊಡೆಗಳಿನೆ ಬೊಲೆಗೊಡೆಗಳ್‌ (ಲೀಳಾವ- 
೧೧-೩೬೧). (ಅವಗೆ * ತ್ಕ) 


| ಅವಗೆಯುರಿ (ನಾ). ಆವಿಗೆಯ ಡ್ವಾಲೆ, -- ಬೆಂಕಿ: ಮಗನಆಳೊಂದು 


ಛೂಪತಿಯ ತಮ್ಮನೊಳಾರಟಲೊಂದು ಹೊಂದು ಬಿನ್ನಗೆ ಮೊಗದಿಂದ. 
ಕುಂದಿ ಫಣಿಕೇಕಗನಿರ್ವಬರೊಂದು ತನ್ನಸಾವಗೆಯುರಿಯೆಲ್ಹರೋಲಳುರಿ 
(ಕೇಳಾ. ೧೨-೧೩೦). [ಅವಗೆ * ಉರಿ) 

ಅವಜ "ಅವುಜ' ನೋ. 


ಟೆಯ್ಹುದಗರಾದ ಸೋರ್ಮುಡಿ (ಉರಿ. ೨-6೬)  ಪೊಳೆದೊಂದು |೫| ಅವಟಿ, (ನಾ). ಆಳಕೆ (?): ಸಭಾಮಂಟಸದಿಂ ತೆಂಕಣಗಡಿಯುವುಂ 


ರಂತರೋಲೆಯ ಬೆಳಗಿಂದುಲ್ಬಳಿಪ ಕದಓಿತಿಂದಿಂದುವಮುಂಡಳದಿಂದದೂ 
ವಗಂಕಣ್ನೊಳೆಪ ವಿಧಾವರಿಯವಿನಿಸನೆನುಳರಿಸಿರ್ದಳ್‌ (ಉದಾರಧಾ. ೪೦); 
ಕದುಳಕ್ಳಾವಗಮಲ್ಹು ಲಕ್ಷ್ಮಿಯಿರವು (ಅಟ. ೧-೬೨). ಅವಗೆ: 


೧. ಅದಗ ದುರ್ಗೋಹ್ಕಿಯೊಂರ್ಪಕೇಳುಬೆಹದಕ್ಕೀಡಪ್ಪರಿ (ಸೋಮೇಕ. 


ಇಇ), ಅತ್ಮವಿಚಾರಪ್ರಳರದನಾದಗ ಜಖುಗೆಗೆ 
ಚತ್ತೈಸಿಲೆ ಜೀಯ (ಮೋಷಕ. ೨೦-೫೩). (1) 


ವಶಿವಾರ್ಚಳರೆ][ಚ 


ಅನಗಲು "ಆವಾಗಳುಂ ನೋ. 
ಅವಗೆ, ಆವಿಗೆ, ಆವುಗೆ (ನಾ).೧. ಹೆಂಚು, ಮಡಕೆ ಮುಂತಾದುವು! 


ಗಳನ್ನು ಸುಡುವ ಕುಂದಾರನ ಒಲೆ; ಕುಲಿಮೆ: ಒಗೆಡ ಸುಕಕೋಳ 
ದಿಂದಾನಗೆಯಂತೊಳಗುರಿಯೆ (ಜಾಪಳಾ. ೧೨-೨೪) ; ಅವಗೆಯ ಕಿಟ್ಟ | 
ನಂತೆ ಜುಳಿಸುಳಿದು ಬೆಂಡೆ (ದುಸಾರೇ, ಬ. ೧೪೩-೩೨೬) । ಅವಗೆಯ ಕಿಟ್ಟಿ 
ನಂತೊಳೆಗೆ ಕೋಕಂ ಸುತ್ತಿ (ರತುರ. ೨೫-೬). ಆನಿಗೆ: ಜನನನು 
ದುರಸಿಯರುಂ ಭೋಂಕನೆ ವಾಸ್‌ ಕೊಳದ ಮೇಲೆ ಕವಿದಿರೆ ಭೊಅ| 
ಗಣ್ಣೆನಬುಂ ಮೊಣಮಡಲಪಯವೆ ಘನವಪ್ಪಾನಿಗೆಯ ಕಿರ್ಟಿನೆಂಕೊಳ 
ಗಿರ್ದೆರಿ (ಛರ್ಮಾಮ್ಮ. ೧೪-೨೩) । ಎಲವಡಲ್ಲಿ ಫಲಧುಂಟಿ ಅವನಿಗೆ [35 
ಯೊಳಗೆ ತಣುಗಳುಂಟಿ (ಬಸ. ೩೦-೨೪). ಅವುಗ್ಗೆ : ಕೆತ್ತುವ ವುಣ್ಣಳ | 
ಜಾಯ್ಗುಳಿಂಡೆ . . . ದಿಟ್ಟಗೊಟ್ಟದಾದ್ರೆ (ಪಾಣ. ದ)ಗೆಯ ಭಟೂಗಳಾ| 
ನನದಿನುಬ್ಮವೆ ಕೇಸುಂಿಯೊಂದು ಮಾಲಸಿಯಿಂ (ಜಗದಿ. ೬-6೩) 
ಆವ ಪರಿಯಳಿ ನೈಂಭಟಿಕುಲಳಾಧ್ಯಗ್ಗೆ ಪಾಉ. ಅವಗೆ] ಯಓಿಡಿಸು ವಿಶ 


| 
| 


ಕೊಲ(ಳ)ಗದಾದೆಟದಲ್ಲಿ ವೀಸಂ ಕಾಡೆಯುದುಂ . , , ಬಿಟ್ಟರು (ಎಇ. 
3%, ೩೨೨-೬೦ 1172). "ಅವಟಿಗ' ಪರಾ. (1) 
ಅವಟ್ಟಿ "ಅವುಟಿ' ನೋ. 
ಅವಟಿಗ (ನಾ). ದವಸಧಾನ್ಯವನ್ನು ಅಳೆಯುವ ಕಸುಬಿನವನು: 
ತಿರಿದು ತೈಲದ ತೆಗೆದ ಗಾಣಿಗರ ಸೇಡೆಗರೆ ಇರದೆ ದವಸವನಳೆದ ಅನಟಿಗ 
ಕೋವಟಗ ದೀನಟಿಗ ಕಬುಳುಟಿಗೆ (ಗುರುಣಾ. ೧-೩೪), ರಾತಿಯೊಳಗೆ 
ಒಂದು ಉಳು ಫೋಗಲು ತಿರುಗಿ ಳೇಶ ಬಿಡಡೆ ಬಂದು ಆವಟಗನು 
ಅಳಿಯೆ ರಾಶಿ ಕಡಿಮೆ ಉಂಟಿ ನೋಡಲು ಕೇಳಲು (ವಿಶಾಸು. ೯೬-೨). 
(ಕಮ್ಮ, * -ಇಗ) 
ಆನಡಿ (ನಾ). ಕಷ್ಟ; ಕೊಂದರೆ; ಹಿಂಸೆ. "ಅವಡಿಗೊಳಿನು' ಪರಾ. 
(ಪ್ರಾ. ಅವೀಡ ಆ ಸಂ. ಅಹೀಡ] 
ಅನಡಿಗೊೊಳ್‌ (ಕ್ರಿ). ಕಷ್ಟಳ್ಳೆ ಗುರಿಯಾಗು; ಹಿಂಸೆಗೆ ಒಳಗಾಗು; 
ತೊಂದರೆ ಪಡು. "ಅವಡಿಗೊಳಿಸು' ವರಾ. 
[ನಡಿ * ಕೊಳ್‌) 
ಆನಡಿಗೊಳಿಸು (ಕ್ರಿ). ಕಷ್ಟಕ್ಕೆ ಗುರಿಮಾಡು; ಹಿಂನೆನಡಿಸು; 
ತೊಂದರೆಮಾಡು : ಬಾವುಳೂೆಯನೆಳ್ಳೆಂ ನಿಪ್ತಾನಮನಗನೆಯುಮನಿಕ್ಕಿ 
ದಂದೆರ್ಮೆಗೆ ಮೇಗಾನಿಂಗೆ ಬಸಿಆ ಕಳು ನತ್ತಾವಡಿ(ದಿ)ಗೊಳಿತುತ್ತು 
(ಪಾಉ. ತ್ತಾವಣಸಿಗೊಳುತ್ತು)ಮಿರ್ಶೊಡದು ಭೊಅಮಡುಗುಂ 
(ಉೋಕೋಪ. ೯-೧೯೦). [ಅನಡಿಗೊಳ್‌ * -ಇಬ್ಬು) 


(ಕುಪ್ಮಾಳ. ಓರ ೨೧-೬೪). ೨. ಆವಿಗೆಯ ಮೇಲೆ ಹಾಕುವ ತೆರಿಗೆ: [| ಆವಣ್ಯ (ನಾ). ಅಂಗಡಿ: ಅದೂದಾಸ್ಕಯನ್ನು ತಳಜಬ್ಸೆ ಅದಣದೊ 


ಅಂತು ಹದಿನಾಳು ಮೂಡೆ ಖುಗ್ಗಿಯನೂ ಇದ ದರ್ಮ್ಮ ಅದ್ರಗೆ ಅನಾಯ | 
ಶೊಡಳೆ ಸಹಿತವಾಗಿ ನಿನು ಬಂದರೂ ತಚ್ಚ್ಯಮಾಂನ್ಯವಾಗಿ (9. 6, 
೩-೪೪; 1346). (ಪ್ರಾ. ಅಮುಗೆ ಆ ನೊ. ಇವಾಳ) 


ಆವಗೆಗಲ (ನಾ). ಆವಗೆಯಲ್ಲಿ ಸುಟ್ಟಿ ಮಡಕೆ: ಆಯ್ಕೊವಂತರ್‌ 


ಬೇವರಗೃದಣಿಯ ಬಿಂದಿಗೆಗೆ ಆದಗೆಗಲನ ಕೊಟ್ಟಿದ್‌ (ಮೂಟರಾ. ಸ, ಆ. 
340-35; 1709). (ಅವಗೆ ಕಲ್ಯ) 


ಕೊರ್ಪ್ಪಳ್ಳ ಚೋಳಂ ದುಸೆಯೊಳೊದ್ಸಳ್ಳಂ ಹೋಳಂ (ಶೈಳರಿ. ೧೯೩೬, 
೨೬೨೪೨ 812); ದೂಸಿಗರೆ ಕಂಡಗಾಜರ ಬಳೆಗಾಜರ ತಂಬುಲಿಗಲೆ 
ನುಣಿಣಾಜರ ಗಂದಿಗರಾವಣಂಗಳೊಳ್‌ ನೆಡೆಕಂದರ್‌ (ಜಗದಿ, ೬-೧೪). 
“(೮ ನಂ. ಅರಣ) 
ಆವಣ್ಯ (ನಾ). ಒಂದು ಊರಿನ ಹೆಸರು: ಜಣ ಗ್ರಾಮ ಸಮುದಾ 
(ಮೈಳರಿ. ೧೯೨೪, ೩೩-೩೦ । 167). (1) 


ಆವಣಿ 


ಅವಣಿ (ನಾ). ತಮಿಳು ತಿಂಗಳುಗಳಲ್ಲಿ ಐದನೆಯ ತಿಂಗಳು; 
ಚಾಂದ್ರಮಾನದ ಆಷಾಢ ಶ್ರಾವಣ: “ಶಾಸ್ತ್ರಿಗಳೇ ಇದಾದರೂ 
ಕೂಡುತ್ತದೆಯೇ ನೋಡಿ. ಅವಣಿ (ಆಶಾಢ, ಶ್ರಾವಣ) ಮಾನವಾದರೂ 
ಟಿಂತೆಯಿಬ್ಬ. ಈಗಲೇ ವಿದಾಹದನ್ನು ಮುಗಿಸಿಬಿಡ್ರೇನೆಗ ಎಂದರು 
(ಕೊಸತ್ಟೈ. ೬). 

(+ ತರಿ, ಮಲ. ಅವಣಿ ೬ ಸಂ. ಶ್ರಾನಣ) 

ಆವತಿ (ನಾ). ಒಂದು ಸೀಮೆಯ ಹೆಸರು: ಶ್ರೀಮನ್ಮಜಾ ಅವತಿಯ 
ನಾಡ ಪ್ರಭು ಸೊಣಪಗಳಡ ಆಯ್ಕೆ ನಟರು (ಎಕ. ಸ, ಗೋರಿಬಿ. ೫೨- ; 
13೬); ಶ್ರೀಮತು ಮಹಾ ಅದಶಿ ನಾಡ ಪ್ರಭು ಮೊಲೆಯ ದಾಯಿರಯ 
ಗದ್ರಡ (ಎಳ. ಸ, ಟಿಕ್ಕಬ. ೨೬-೬; 1133). (7) 

ಅನತ್ತು "ಆಪೊಟ್ರು' ನೋ. 

ಅವದಳಲ್‌ (ನಾ). (?): ಪಡುವ ಕಮ್ಮಆಕಲ್‌ ನೈರಿತಿಯೊಳೆ ಅವದ 
ಕಲ್‌ ತೆಂಕ ಬೀರೂರ ಪಳ್ಳಂ (ಎಳ, 21, ನೊಳಳಾ. ೨೭-೫ ; 82). (1) 

ಆವನ್‌ "ಅವುದು' ಪರಾ. 


ಅವನಿನಾಡು (ನಾ). ಒಂದು ಸೀಮೆಯ ಹೆಸರು: ಅವನ ನಾಡ ಳಾಳು|15 


ತನಹಳ್ಳಿಯ ಸೋಮದೇವರ ಪ್ರತಿಷ್ಠೆ ಕಾಲದಲು (ಎಳ. ೫, ಮುಳಬಾ. 
3೪-೩85) ; ಮುಳುವಾಯ ಉಾಜ್ಯದ ಅವಧಿನಾಡ ಕುಂಮೂದೇನಿಯ 
ಹಳಿಯ ಗ್ರಾಮವಂದನು (ಎಳ. ಸ, ಮುಳವಾ. ೧೧-೧೦ ; 1೫). 
(ಅನನ್ಯ * ನಾಡು) 

ಆವನು "ಅವುದು' ಪರಾ. ” 

ಆವನೈ (ನಾ). ಒಂದು ಸ್ಥಳದ ಹೆಸರು : ಅದನ್ಮದಿ ಕಾಮಸರ ಆಟಾರಿಯ 
ದಗ ಳೇದಳಿ (ಎಳ.ಟೀ, ಹೊಸಳೊೋ. ಆ೫-೪ ; 730) ; ದೀವಬ್ಬೆಸಮುದ್ರ 
ನಂ ಕಟ್ಟಿಸಿಯಲ್ಲಿಯ ವಿಷ್ಮುಗ್ರಿಹಮಮ್ಮಾಡಿಸಿಯಾದನ್ಮದೊಳ್ಳೊದಂಬ 
ನಾರಾಯಣೇಶ್ವರದುನ್ಮೂಡಿಹಿ (ಎಳ. ಸ, ಮುಳಬಾ. ೩೦-೩೦ | ಹು. 090). 

(7 

ಆವಪನೆ (ನಾ). ೧. ಬೀಜ ಬಿತ್ತುವುದು; ಬಿತ್ತನೆ. ೨. ವಾತ್ರೆ. (ಸಂ. 

ಆನರ್‌ "ಅವುದು' ಪರಾ. 

ಅವರ "ಅವರಂ' ನೋ. 

ಆವರೆಂ, ಆವರ (ಅ). ಅಲ್ಲಿಯವರೆಗೆ; ಆವರೆಗೆ: ಈ ಬಯಕೆ ಏನರಂ 
ನೆರೆಯಬಾವರಂ ನನಗಳಟಾ ಬಾರದು ದ್ದೆ (ಆಟ್ಟಿರ ೬-೬); ಸಮ್ಮಾ 
ಭಾರರೇವರಂ ಹೆಸರು ನಿನ್ನುಟಾರ್ಯಮುನ್ನಾವರಂ (ಗಿಳಿಎಂ. ೫೩-೧೪). 
ಆವರ (ಸ್ಕಾಡಳ್‌), [ಅ (ಆ ಅದ್ಭು) * -ವರಂ) 

ಅವರಕ (ನಾ). ಮುಡ್ಚುವ ಅಥವಾ ಮರೆಮಾಡುವ ವಸ್ತು: ಗಜ 
ಕುರಂಗ ದನುಖ್ಕಾದಿ ಸ್ಕೂಲಶರೀರಗಳನ್ನು ಜೀವರ ಲಿಂಗಠರೀರೆಗಳ 
ಮೇಳೆ ಅನರಳವನ್ನಾಗಿ ಸೃಷ್ಟಿಸುವನು (ಆಸಾರ. ೩-೨೮ ಟೀಳೆ). 

(ಸೂ. 

ಅವರಣ (ನಾ). ೧. ಮುಚ್ಚುವುದು; ಮರೆಮಾಡುವುದು;| 
ಮುಸುಕು ಹಾಕುವುದು. ೨. ಪ್ರಾಕಾರ; ಸುತ್ತುಗೋಡೆ; ಬೇಲ: 
ಅಥವಾ ಕಂಬಿಗಳಿಂದ ಹಾಕುವ ಸುತ್ತುಗಟ್ಟು. ೩. ಹೊದಿಕೆ; 
ಮರೆ; ಮುಸುಕು: ಅವರ ವಿಕ್ಷೇಪ ಕಕ್ತಿಗಳಾವರಿಸೆ ಪರವಸ್ತುಜನು 
ಜಗಡೇವರೂವಾಗಿಯದು ಸ್ರಶ್ನಪದಾರ್ಥದೆಂದದಲಿ (ಅದ್ಭುತ. ೫-೫೬) ; 
ಇಂತು ಯಶೋದೆಯ ದಾಳಿನ ಮೇಲೆ ಪ್ರಕೃತಿಯ ದುತ್ತೊಂದಾವರಣದ 
ಪೋಲೆ (ಗಣೇಕ. ೩೬-೧೨). ೪, [(ತತ್ತ್ವಶಾ] ಅಜ್ಞಾನ. "ಅವರಣ 
ಭಂಗ' ಪರಾ. ೫. ಗುರಾಣಿ; ಹರಿಗೆ: “ಖೇಟಳಂ, ಫಳಕಂ, 
ಡರ್ಮ, ಆನರಣಂ -. ಈ ೪ ಹರಿಗೆಗಿ (ಹಲಾಯು. ೬೬-೩೦೬). 


೬. (ಯುದ್ಧದಲ್ಲಿ) ಶತ್ರುವಿನ ಪೆಟ್ಟನ್ನು ತಬ್ಬಿಸಿಕೊಳ್ಳುವುದು, 


೪ 


೬೭೮ 


ಅವರಿಗಾಲ್‌ 


—ತಡೆಗಟ್ಟುವುದು. ೩. ಯುದ್ಧಕವಚ. ೮. "ಮರುಳು 
ವಂಥಾದು” (ಗೇಗಾರು. ೨೦). ೯. ಆಗುಳಿ; ತಾಳು. ೧೦. 
ಕಟ್ಟು ; ಪರಿಧಿ; ಪರಿಮಿತಿ: ಡರಭಕ್ತನಾದ ಜ್ಞಾನಿ ಸಂಸಾರ 
ದೊಳಗಿಹನೆ (ನರ್ಮಜ್ಞ. ೩೭) ; ಕೆರೆ ಅಧವಾ ದಾವಿಯ ಅವರಣ 
ಟೊಕ್ಕಟದಾಗಿರಿಸಬೇಳು (೪ತುಖಾ ೮೪), (ಸಂ.) 
ಅನರಣಚಿಹ್ನೈ (ನಾ). ಬರೆವಣಿಗೆಯಲ್ಲಿ ಬಳಸುವ ()' 1] 
ಮುಂತಾದ ಸಂಕೇತಗಳ ಹೆಸರು: ಅಫ್ಕಾಹಾರನೂಡಿ ಆ: 
ಟಿಹ್ನೆಗಳಲ್ಲಿ ತೋರಿಸಬೇಕು (ಮಧ್ಯಮ. ೩೦೦). [ಆವರಣ 
ಆವರಣಭಂಗ (ನಾ). ೧. ಆವರಣದ ನಿವಾರಣೆ: ಅಂಶೂ ಶ್ರ 
ಪ್ರಕಾರಕ್ಕೆ ಅಡ್ಡಿಯಾಗಿರುವ ಅವರಣಛಂಗವೇ ಎಟ್ಟ ಕಡೆಗಳ: 
ಕಾರೆಣ (ಛಾಂ. ೧೬೧). ೨. [ತಶ್ತ್ವಶಾ) ಅಜ್ಞಾನದ ಇವೃತ್ತಿ 
ಅಂತಃಕರಣವೃತ್ತಿಗೆ ಎರಡು ನಿಧದಾದ ಭಲ. ವಿಷಯಕ್ಕೂ ಟೈತನ್ಯಕ್ಕು 
ಅನಾದಿಯಾಗಿ ಅನರಣವಾಗಿರುವ ಅಣ್ಣಾನದನ್ನು ನಿವೃತ್ತಿಮಾ 
ಒಂದು; ಇದಳ್ಳೆ ಅವರಣಭಂಗಬೆಂದು ಹೆಸರು (ಓಂದನಾ. ೨೦೨). 
(ಅನರಣ* ಭಂಗ] 
ಅವರಣಶಕ್ತಿ (ನಾ). ೧. ಮುಚ್ಚಿಕೊಳ್ಳುವ ಶಕ್ತಿ; ಮಕಿ: 
ಸಾಮರ್ಥ್ಯ: ಅವರಿಸಿಕೊಂಡಿರ್ಫುದದು ಕೇಳಾವರಣಶಕ್ತಿಯು (ಅಮ್ಮ 
೪-0) ಅವಿದೈಗೆ ಆದರೆಣರಕ್ತಿ. ನಿಶ್ಷೇನಶಶ್ಚಿ ಎಂದೆರೆಡು ಸೃ 
ಗಳು ಇರುವುವು. ಆವರಣಶಕ್ತಿಯಿಂದೆ ವಸ್ತುರೂಪವು ಮುಡ್ತ ಲ್ಪ 
(ಹಂಡಕಾ. ೨೧೬). [ಅವರಣ * ಶಕ್ತಿ] pos 
ಆನರಣಿಸು (ಕ್ರಿ). ಮುಚ್ಚು; ಮರೆಮಾಡು: ಕನಕಶಿರೆ ಎ 
ವಾಪಾಣದಲ್ಲೆ ರತುನ ಪುಟ್ಟಿ೦ಳ್ಳಾಗಿ ಅ ಮಧ್ಯದಲ್ಲಿ ಸೂತ್ರ ತೋಟಿ 
ಆ ಸೂತ್ರ ಪಾಷಾಣದ ಗ್ರಹಿಸಿ ಅವಳೆಡೆ ಮುಖವಾದೆಲ್ಲಿ ಸೂತ್ರ ಆ: 
ಸುವಂತೆ (ಮೋಳಿಮಾ. ೨೬೩೬-೧೪). 


3 


10 6, 


ಶೆರ್ದೇಂಟಿ ಕಿಜುವೇಂಟಿಯಾವರದೇಂಟಿಯೆಸಲ್‌ ಮೂಜುನೇಂಟಿ 
ರ್ವಡೆದಿರ್ಕುಂ(ಸೂಕ್ರಿಸು. ೩-೯೫). ಓ ಈ ಶಬ್ದವನ್ನು ಆ» ವ[ಮ; 
ವೇಂಟಿ ಎಂದು ಬಿಡಿಸುವುದೂ ಸಾಧ್ಯ. [ಅವರೆ * ಜಂಟಿ] 

ಆವರ (ನಾ). (7): ಒರೆಯೂಣಿ ಕೇಣಿ ನೋಟಂ ತೂಕ ಬಡ್ಡಿಯೂ! 
ಉಧಯವಟ್ಟಿ ಹಿಡಿ ಹಶಿ ಗನ್ನಗತಳ ಭಾಸುರದ ರಕ್ಲೆಪರೀಕ್ಷೆಗ 
ಪರಿಣತನೆ ಮಾಡಿದಂ (ಸೊೋಮಚೆ. ೧೪೩). (2) 

ಅವರಿ "ಅವಿ' ನೋ. 

»| ಆವರಿಕೆ (ನಾ). ತಂಗಡಿ ಗಿಡ; ಗೊಂಚಲು ಗೊಂಚಲಾಗಿ 
ಹೂವುಗಳು ಬಿಡುವ ಸಣ್ಣ ಕುರುಚಲು ಗಿಡ: ತಾದರೆಗಳ ಆ 
ಸೊಪ್ಪು ಇನನು ಸಮಾನವಾಗಿ ತೆಗೆದುಕೊಂಡು ಅರೆದು ಸಕ್ಕಕಿ। 
ಹಸುನಿನ ಹಾಲಿಂದ ಸೇವಿಸಲು ಬೇದಿನ ವಿಷ ಹೆರವಹುದು (ವೈದ್ಯ. 
೨೩೩); ಆವರಿಕೆ - ಈ ಟಿಗುರೆಂ ಅರೆದು ಮೂರುಗುಳಿಗೆಯಿಂ 
ಮೊಸರಿನಲ್ಲಿ ಮೂರು ದಿನ ತೆಗೆದುಕೊಳ್ಳಿ ನಷ್ಟೇಂದ್ರಿಯಗುಣ(ದಿರೈವಿ.3) 

[ದೆಃ.1 ತಮಿ. ಅದಾಳ್ಳೆ. ಅವಾರೈ. ಅವಿಕೈ ; ಮಲ. ಅವೀರಂ; 
ಕೊಡ. ಅವ್ರಂ) < 
ಆವರಿಗಾಲ್‌ (ನಾ). ಒಂದು ಊರಿನ ಹೆಸರು (?): ಅ ಮಹಾ 
ಗಳು ತಮ್ಮ ಆನರಿಗಾಲೊಳೆಗೆ ಕಂಬ ೪೦೦೦೦ನೂ ಆಕರವಾಗಿ ಭೋ! 
ವನು ಎಂದು ಕೆಎಟ್ಟಿ ಕಾಸನ (ಎಳ. ೩೪, ತಿರುವು. ೨೨೬-೩; ?). 
(೪ವಲ್ಕ * ಕಾರ್‌) 


ಆ 


463 


88 ಜಾಎ ಓದ ಇ ಹರೆ ನಂ ಹಿರ್ಥಿನು ನ ೮ ಯೊ ಖಯ ಆ“. 8. 8.ಒಹಿ5 TTS 


ಆವರಿಸು 


ಆವರಿಸು (ಕ್ರಿ). ೧. ಹರಡು; ವ್ಯಾಪಿಸು: ಅದನ ಸೈನ್ಯರೊಳಾದರಿಸಿದ 
ಧೂಳಿ ಪೂಟ್ಟುದೆಂಛೊನಿಧಿಯಂ (೪ಡಿ. ೧೩-೬೪) ; ಅದರಿಸಿತ್ತೊ 
ನಭೋಂತರ್ಭೂದವಿದರಮನಮದರ್ದಿನೆಸಳನೆನೆ. , . ಬೆಳಗಿದೆಂ ಕುಹಿನ 
ಕರಂ (ಪೂಪಭಾ, ೪-೩೨) ; ಇತ್ತ ಇಂದ್ರನ ಪ್ರಧಾನ ಪೂರ್ಜಾಂಕದಕ್ನೆಲ್ಲಾ 
ಅರರಿಸುತ್ತದೆ (ನಮೂ ಲೊ 4, ಅಂ) ೨. ಸುತ್ತುಗಟ್ಟು; ಅವರಣ 
ವಾಗು: ಮುಗಿಲ ಕುಡುಳುದ ಕೆನೆಗಳಾಳ್ವೇರಿಗಳು, .. ಬಳಸಿದ ಕೋಟಿ 
ಸುಸ್ತು ದರಿಸಿದುನ್ನತೆ ಗಗನವೀಧಿಯ (ಸಳಿ ಆ. ೧-೨೨೧). ೩. ಪಡೆ; 
ಹೊಂದು: ಓಂಡಪ್ಪ ಬೇನಸಮನಾವರಿಸಿರ್ದಳೆದೊಂದು ಬೇಗಮಂ 
(ಉಂ. ೨೯೦) ; ಎಜ್ಞದೆರಿಪ್ರಾ ದಡನಮದೇಕತ್ರಮನಾವರಿಸಿದೊಡೆ್ಬ 
ಮಂದೆ ಅಯ್ದಾದೇಕಂ (ಕಮದ. ೧೫); ಚೆಂಪಕಂ ಸೊಂಪಡರೆ ಬಕುಳ 
ಮಿರಡಾನರಿಸೆ ಮುಳುಳಮಂ ಬಾದೆರಿಗೆ ಪದವಿ ಶೆಚ್ಚರೈ (ಚಟವು, ೩೫-೬). 
೪. ಮುಡ್ಬು ; ಮುತ್ತು; ಕವಿ: ನೆರೆದು ಸಹಜಾಮೋದಕ್ಕೆಬ್ಲಂದು 
ಕುಂಬಿಯ ಬಂಬರಾನರಿಸೆಲೆನಸುಂ ತನ್ನಂ ನೀಲಾಂಬರದ್ಪದೆಯಾಗಿ 
(ಕಾವಾ ೯೬) | ಅದರಿಸಿದುದು ಮತ್ತೆ ಹೊಸ ರೇಳಾವದಲಿ ಕುರುಸೇನೆ 
(ಕುದ್ಕಾಳ. ೧೪-೨9). ಹ. ಪ್ರಾಪ್ರವಾಗು; ನೇರು: ದೊರೆಕೊಳೆ 
ಕಾಲಲಬ್ಕಿ ಬಗೆಡಂತಿರೆ ಕೂಡೆ ಗುರೂಪದೇಶಮಾವರಿಸೆ ಜನೇಂದ್ರಭತ್ತಿ 
ಪೋಂಧಿಕ್ಕೆ ವಯವರನಂ (೪ದಿವಿ. ೫-೩), ನಿರಹವಿಪೃಲತೆಯಿಂ 
ಚಂತೆನಾನುಲಿಪ್ರನಾದಂಕೆ ಟೆಳರ್ಷಿನಾಪರಿಸಿಯುಂ (ಉದಾಧಾ. 9); 
ಹಿರಿರುಂ ಪಶ್ಪಾಂತರಮಂ ನಿರವಿಶೆಕಾರಂ ನಿಶಾಂತಮುಡೊಡೆ ಶಬ್ದಂ 
ಸರಿಸ ಧಾಶ್ವಂತೃದೆಿಳಾದರಿಸಿರ್ಕುಂ ಅಂಗ ನಚೆನ ವುರುಣಾಯಕ್ತೆಂ 
(6ಹುಡ. 289). ೬. ವಿಮರ್ಶಿಸು; ಎಚಾರಿಸು: ಗಂಗಾದೇವಿಯ 
ಮಡುವಿನೆಸಳೆಬ್ನುದೆರಾ ನ೦ಿಸೆಡೆ ತಮ್ಮ ಕುಲದನೆಡಿಗಜ್ಮುವಧೊಲ್‌ 
(ಕೇಳಾ. ೨-೩೨). (ಅದರಣ* -ಇಷ್ಕು) 

ನರು "ಆಷುದು' ಪಕಾ. 

ಆವರೆ (ನಾ). - ಆವರಿಕೆ: *0ಇಪುಬ್ಬ ಅನರದಿಸಳ್ಕಾದರೆಯೆಫಿಳ್ಳು” 
(ಮೂಲ. 90-೬೦0); ಪದಾದಿಯ ದೀರ್ಭಿಕ್ಕೆ —ಅನುರ - ಅದರೆ 
(ಕಾ ೦) (ತಮರ, 2೬೬ ಪ್ರಯೋ) ; ಅರಿಸಿನದ ಕಪಾಯದೊಳಾವರೆ 
ಯೆಳೆಯಂ ಮುಗುಳನಕ್ಕೆ ಕಿಜುಹಾಲೆಯ ಬೇರ್ನೆರಸು ಕುರಿಯಿಸಿ 
ಟಪ್‌ ಕೃದವರೆದೆಡುಗೆರವುರಿಯ ದಾಡಮಂ ಮಹುಳಿಸುಗುಂ (ೋಳೋಪ. 
6-೨3) ; ನೀಳ್ನೆಲೆದೆಡೆಗೈೆಯೊಳಾದಕೆಯ ನಂದೆಳಿರ್ಗಳ್‌ ನಡೆಗೇಡು 
ಮಾಡೆ... ಒಪ್ಪಿದ (ಳಾದ. a) |. ಒಳ್ಳಿದುವೆರಸಾವರೆಯಂ 
ಕೊಳ್ಳರೆದು ಸೃದುೂಕ್ರದಿಂಡೆ ಕಟ್ಟು ವಿಷಧ್ನೆಂ ( ಬದುದ. ೧೬-೬೫). 

(ದೇ. 8 ತಮಿ. ಅವರೈ ; ಮಲ. ಅನೀರ) 

ಅನರೆಗೊಂಬು (ನಾ). ತಂಗಡಿಗಿಡದ ರೆಂಬೆ; ಆವರಿಕೆ ಗಿಡದ 
ಕೊಂಬೆ: ಕುಜುಗಿರ್ಣದಕೆಗೊಂಬಂ ಮುದು ನೆಲದ್ಮಾಡಿಕೊಂಡು 
ನಡೆದರ್‌ ಪಥಿಕಲ್‌ (ಜರಿ. ೧೩-೩೯), (ಆದರೆ » ಕೊಂಬು] 

ಅವರ್ಜನ (ನಾ). ೧. ಬಾಗುವುದು; ಒರಗುವುದು. ೨, ಕೊಡು 
ವುದು. ೩. ಒಲಿಸಿಕೊಳ್ಳುವುದು. ೪, ಸಂಪಾದನೆ; ಗಳಿಕೆ. (ಸಂ.) 

ಅವರ್ಜಾ, ಆವರ್ಜ (ನಾ). ಜಮಾನು ಮತ್ತು ಕಂದಾಯದ ವಿವರ 
ಗಳನ್ನು ತಿಳಿಸುವ ದಾಖಲುಪಟ್ಟ ; ಪಟ್ಟಿ (೪). ಅವರ್ಜಿ (9). 

(ಮರಾ. ಆವರ್ಜಾ, ಅವರಣಾ; ಬಾರೆ, ಅದಾರ್ಜ, ಕದಜ; 

ಓಂ. ಅವರಣ, ಅರಾರಜಾ) 

ಅವರ್ಜಿ "ಅವರ್ಜಾ' ನೋ. 

ಅವರ್ಜೆಸು (ಕ್ರಿ). ೧. ಒಲಿಸಿಕೊಳ್ಳು: ಸರ್ವರತ್ಸಧಾಜನನುಂ ಚಕ್ರ 
ಪರ್ಕಿ ಯುಮುಪ್ಪ ನಿಸಗಬ್ಬಡೆ ಯೋಗ್ಯಮಲ್ಲೆಮ್ಮವುರುಂ. .. ಎಂದು 
ನುಡಿದು ಖಚರೇಂದ್ರನ ಮನಮನಾನರ್ಜಿಸಿಯುಂ (ತಾತಿತಿ. ೨-೨೨ ದ), 


ಅನರ್ತಫಿ 


ತ. ಪಡೆ; ಗಳಿಸು; ಸಂಪಾದಿಸು: ರಂಡೊಳಾ ವಿಕ್ರಮಮಂ. 
ಸೊಲ್ಫಿನದಾದರ್ಜಿ (7)(ಪಾಳಾ. ತಿ) ಸಿದೆಂ ನಾಲ್ಪತ್ತೆರಡಆಳೆಗಾಳಿ 
ಗಂಗಳೊಳೀಕಂ (ರೇನಧಾ. ೧-೨೫); ಧುವವಳ್ಳಾಶ್ಟರ್ಯದುಶ್ಪಂತು 
ಕೀತಿಯನಾವರ್ಜಿಸುತಿರ್ಫಡುವ ಚರಿತಪ್ರಾರಂಭದಿಂ ಚಕ್ರವರ್ತಿ 
8| ಯುಮಂ ಪೆಟ೯ಹಿದೊಳ್ಬು ನಿನ್ನೊಳೆಸೆಗುಂ (ಉರು. ೧೨-೧೧). 
೩. ಒಳಕೆೊಳ್ಳು" (ಉರರು. 6413): ಗಂಡುಗೆಟ್ಟಾಳ್ಳಿಸನಂ ಪೊಣ್ಜಕ್ತು 
ಕೌರ್ಯ್ಯೋನ್ನತಿಗಗಿದುಷ್ಟನ್ಮಂಡಳಂ ಮೆಲ್ಬನಾದಜ್ಜ್ಯಹಿರೊಂ 
ದಾಶ್ಚಾವಿತೀಷಕ್ಕೆಳಿಸಿದುದು. ಸುಪೈಣ್ಮಂಡೆಳಂ (ಎಳ. ೪1, ಶಿಳಾರಿ. 
೧೩೬೩-೧೩ ) 1699), [ಆದರ್ಜನ * -ಇಮ್ಬು) 
19| ಆವರ್ಣ (ನಾ). ೧. » ಆವರಣ ೨: ಒಂದು ಗುಂಡಾಡೆ ಅನೂ 
(ಹುನುಗ. ೧೦೦). ತಿ. ಇ ಅವರಣ ೩: ನುರಾಯಶಾನರ್ಣದಲ್ಲಿ 
ಅದ್ಮಕ್ತ ಅನರ್ಣಗುಂತ್ರಯಾತ್ಮಳವಾಗಿದೆ (ಇಲ್ಳಾತ್ಮ- ೨೧). 
(ಸಂ. ಅದರಣ) 
ಅವರ್ಶ (ನಾ). ೧. ನೀರಿನ ಸುಳಿ; ಸುಳಿ: *ಅವರ್ಕದೆಂಬುರು ಸುವ 
(ಲಾಯ. ೧೧೪-೪೬), ಕಲ್ಲೋಲಮಾಲೆಯಿಂ ಕೈವಾಳಗರ್ತದಾ 
ವರ್ಶದಿಂ ತಿಮಿತಿಮಿಂಗಿಲ ಕೆಮಕದಿಂ ... ಎಸೆವ ನೀರಾಳರೆಂ (ಒದ್ದ. 
೧). ೨. ಪ್ರಾಣಿಗಳ ಮೈಮೇಲಿನ ಕೂದಲಲ್ಲಿ ಕಾಣಿಸಿಕೊಳ್ಳುವ 
ಸುಳಿ. "ಅವರ್ಶಯುಕ್ತ' ಪರಾ. &. ತಿರುಗುವಿಕೆ; ಸುತ್ತುವುದು. 


[2 


[ಸಒ) 
೫ ಆವರ್ಶತೇಜ (ನಾ). ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ತೇಜಸ್ಸು: 
ಓಲಿದಂದಮೆನ್ನೈಸಗಿ ಒಲವಕೊಳೆ ಕೈಕೆಕೆಯುತಾವರ್ತಶೇಜರೊಳು ಬೆಳಗು 
ವಿರುಳೇ (ಮಳೆರೇ. ೯-9). [ಅದರ್ತ * ಶೇಟ) 
ಆವರ್ಶದೆಕಾಂಕ (ನಾ). (ಗಣಿತ) ಪೂರ್ಣಾಂಶಕ್ಕೆ ದಕಾಂಕರೂಪ 
ಕೊಡುವಾಗ ಪುನಃ ಪುನಃ ಶೇಷ ಉಳಿಯುವ ಅಂಕೆ: "ಗಾಳಿ? 
ಮತ್ತು "ಮುಂದಿನವಾರ * ಗಳು ಅವರ್ಶದಕಾಂಶರಂಕೆ. ,, ಉಳಿಯು 
ತ್ತದೆ (ಗಾಳಿ. ೧೩೫). (ಆದರ್ಶ ೪ ದಶಾಂಶ) 
ಆವರ್ತನ (ನಾ). ೧. ತಿರುಗುನಿಕೆ; ಸುತ್ತುವುದು: ಚಕುರತೀತಿಲಕ್ಷ 
ಪ್ರಮಾಣಯೋಧಿಮುಬೂಗಳೊಳಾವರ್ಕನ ಪನಿವರ್ತನರಿಂ ಮರಿತವರ್ತಿ 
ಯಗಿ ನಮೆದ ಸಂಸಾರಿ ಜೀವಕ್ಕೆ (ುಳುಪಾ. ೫-೬೨ ದ). ೨. ಮಬ್ಲ 
ಯುದ್ಧದಲ್ಲಿ ಒಂದು ಕ್ರಮ, --ಭೆಂಗಿ: ಕೃಷ್ಣಂ ಶಿವರ್ಶನಾವರ್ತನ 
ಭ್ರಮಣ ವಲ್ಲನ ಪ್ಲದನಾವಸ್ಥಾನಾದಿ ಕ್ರಿಯಾನ೦ಣಕಂ (ಜಾವ ಪ. 
೩೫೩೩-೨೬). ತಿ. ಸುಳಿ. "ಅವರ್ತನಸಿದ್ಧಿ' ಪರಾ ೪. ಲೋಹ. 
ಗಳನ್ನು ಒಟ್ಟಿಗೆ ಸೇರಿಸಿ ಕರಗಿಸುವುದು. ೫. ಮಕ್ತೆ ಮತ್ತೆ, ಅಧ್ಯಾಸ 
ಮಾಡುವುದು; ಅನುಶೀಲನೆ. [೫.) 
| ಆವರ್ಶನಸಿದ್ಧಿ (ನಾ). ೧. ಸುಳಿಸುಳಿಯಾಗಿರುಎಕೆ ; ಸುಳಿಯೆಂತಿಕು 
ಏಕೆ. ೨. ಸುಳಿಗಳನ್ನು ಹೊಂದಿರುವುದು. ೧, ೨ : ಗಂಭೀರ ಗುಣ 
| ರೊಳಮಾವರ್ಶನೆಸಿದ್ಧಿಯೊಳಂ ಜಳನಿಧಿಯನೆ ಪೋಲ್ಡ ತರಣಾಗತಜಳ 
ನಿಧಿಯ ಧದ್ದುನಾಳಿ ಟೆಲ್ವಿಂಗೆ ತಾನೆ ಸಾಭಿಯಾದುದು (ಶೇಖಭಾ. 
೨೩೯ ಬ), [ಅನರ್ಶನ » ಸಿದ್ಧಿ) 
ಆವರ್ತನಾಭಿ (ನಾ). ೧. ಸುಳಿಯಂತಿರುವ ಹೊಕ್ಳುಳುಳ್ಳವಳು. 
| ೨. ಸುಳಿಯೇ ನಾಭಿಯಾಗಿ ಉಳ್ಳವಳು. ೧, ೨: ಅವರ್ಶನಾಭಿ 
ನನುಸಳ್ಳಾವರನಿಂದಕ್ತ ಪೋದಳಧಿಕೇಟ್ಟೆಯೊಳನ್ಮಾವನಿಪಶಿಯೊಳ್‌ ತಡೆ 
ಗುಮೆ ಜೇದಾನಗೆ ತಡೆಯಡೆಡೆಯೊಳಂಭೊ(ಧಿವರಂ (ಕಾಕಿವು. ೫-೧೪೬). 
(ಆದರ್ಶ ೨ ನಾಲಿ) 
4] ಆವರ್ತ್ಶನಿ (ನಾ). ೧. ಲೋಹಗಳನ್ನು ಕರಗಿಸುದ ಮೂರೆ. 
ತಿ. ಸೌಟು. (ನಂ. ಆವರ್ತನ) 


23 


ಆವರ್ತನೆ 


ಆವರ್ತನೆ (ನಾ). « ಆವರ್ತನ ೧: ಛಂದಸ್ಸೆಂದರೆ ವಿಭನ್ನಮೌಲ್ಮಗಳ 
ನ್ನುಳ್ಳ ಅಕ್ಷರಗಳ ನಿಯತ ಅವರ್ಕನೆಯಿಂದುಂಟಾಗುವ ದೃದಸ್ಮಿಕ ಲಯ 
(ಸಾಹಓಪ್ರ. ೧೧೪). ಸೆಂ, ಅವರನ] 

ಆವರ್ತಪ್ರತಿಮಾರುತ (ನಾ). ವಾಯುಮಂಡಲದಲ್ಲಿ ಹೆಚ್ಚು ಒತ್ತಡ 
ವಿರುವ ಪ್ರದೇಶದಿಂದ ಕಡಮೆ ಒತ್ತಡವಿರುವ ಪ್ರದೇಶಕ್ಕೆ ನುಗ್ಗಿ, | 5 
ಸುತ್ತುತ್ತ ಹೋಗುವ ವಾಯುಸ್ಥಿತಿ; ಆಪಧ್ರಮಣಮಾರುತ: 
ಅವರ್ತಪ್ರತಿಮಾರುತಗಳಿಗೆ ಹೆಡ್ಡು ಒಕ್ತಡವಿಕುಜ ಪ್ರದೇಶವೇ ಕೇಂದ್ರ 
(ಳೂವಿದ. ೩೬). (ಅದರೆ * ಪ್ರತಿಮಾರುತ] 

ಆವರ್ತವಸಾನ (ಗು). ಸುತ್ತುತ್ತಿರುವ; ಸುಳಿದಾಡುತ್ತಿರುವ : 
ಅಗಾಧರಂಧ್ರಾನರ್ತಮಾನ ಜಳಡರ ಸಂಚೆರಣ ವಿಸ್ಮಯನೀಯ 
ಛಯೊನಕೆಯಂ (೪6ವ. ೫-೮೭ ದ). (ಸಂ,) 

ಅವರ್ತಮಾರುತೆ (ನಾ). ಸುಂಟರಗಾಳಿ; ಸುಳಿಗಾಳಿ; ನ್ಯೂನತಮ 
ವಾಯುಧಾರವಿರುವ ಪ್ರದೇಶದ ಕೇಂದ್ರದ ಸುತ್ತಲೂ ಸುತ್ತುವ 
ಮಾರುತ ಸರಣಿ: ಸಮುದ್ರದಲ್ಲಿ ಡಕ್ರ(ಅವರ್ತ) ಮಾರುತ (clon) 
ಗಳಿಗೆ ಹೆದರುವಂತೆಯೇ (ಭೂದಿವ. ೨೫೯). [ಅವರ್ಕ + ಮಾರುಕ) 

ಆವರ್ತಯುಕ್ತ (ಗು). ಸುಳಿಯಿಂದ ಕೂಡಿದ: ಅದು ದಾರಾಧರ 
ಮಬ್ಬದಂತೆ ಪೊಳೆಯಂತಾವರ್ತಯುಕ್ತಂ . . . ಎನಿಸಿತ್ತಾ ರಾಜಿಸಾವಾಜಿ 
ಯುಗ್ಮಂ (ಉ೬66, ೧೨-೧೦೨). [ಅವರ್ಕ + ಯುಕ್ತ) 

ಅವರ್ಶಿ (ನಾ). ೧. ಸುತ್ತುವುದು; ತಿರುಗುವುದು. ೨. ಬಾರಿ; ಸಲ; 
ಸಾರಿ: ಅವನು ಎಷ್ಟಾನರ್ಕಿ ಬಂದಿದ್ದೆ ? (ಊ9). "ಅಫೇಕಾವರ್ತಿ', 
"ಒಂದಾನರ್ತಿ' ಪರಾ. (ಸಂ. ಅವೃತ್ತಿ) 

ಅವರ್ತಿನಿ (ನಾ). [ಶೈನೆ) ಒಂದು ವಿದ್ಯೆ: ನಿಜರಾಜಧಾನಿಗೆ ಪೋಗಿ... 
ಸಂಕ್ರಮಣಿ ಅವರ್ಶಿನಿ. .. . ಯೆಂಬಿವು ಮೊದಲಾಗಿ ಕುಲವಿದೈ 
ಜಾತಿವಿದ್ಧೆಗಳೊಳ್‌ ಸಂಪನ್ಮನಾಗಿರ್ದು (ಚಾದುಂಳ- ೨೧೦). 

(ಸಂ. ಅವರ್ತಿನೀ) 

ಆವರ್ತಿಸು (ಕ್ರಿ). ೧. ಸುತ್ತಿಕೊಳ್ಳು; ವ್ಯಾಪಿಸು: ಮರುಳ್‌ ಶಂತನು 
ತನ್ನದೊಂದು ಸವಿಗಂ ಸೋಲಕ್ಕೆಮಿತ್ತಂ ಓಜಕ್ರಮಮಂ ತನ್ನಯ ಬೇಟ 
ದಾಳೆಯ ಮಗಂಗೆಂಬೊಂದನಖ್ಶಾತಿ ಲೋಕಮನಾದರ್ಶಿಸೆ ಬಂಸ್ಹೊಡೆನ್ನ 
ಕುಲಮುಂ ತ ಕ್ಕೂ)ರ್ಮೆಯುಂ ಮಾಸದೇ (ನಂಪೆಳಾ. ೧-೬೧); 
ದಿಗ್ರಾಜಿಗಳೊಳ್‌ ಧೀಂಕಿಟ್ಟುದೆಂಬಂತನಿಲಪಥದೊಳಾದರ್ಶಿಸುತಿರ್ದು 
ದೆಂಬಂತೊಗೆದಕ್ತುತ್ತಾ(ರೆ ರಾಗಂ] (ಪಾಉಾಂ. ನರಾಗಂ) ಶ್ರಿಧುವನ ಭುವ 
ನೋಡೈೇದಿ ಶಂಖಪ್ರಣಾದಂ (ಳಾದಂಉ- ೪೨೪). ೨. ಮರಳಿ ಬರು 
ವಂತೆ ಮಾಡು; ಪುನಃ ಕರೆಸು: ಆಯಮಂ ಬಯೆಸುವಡರಿನಾರಿ 
ಯನಾವರ್ಶಿಸಿದಕೆಂಬ ನಾಜ್ಹಡಿಗಬುಳುರ್ಟಿಯೆ ನಿನ್ನೊಳೆಡಂಾ ತನೆಗಜ3 
ಳೆಯ ಮಿಜ್ತುನನಿಂಕು ತಂದುಕೊಂಡರುನೊಳರೇ (ಶ೩ಂತಿರೆ. ೩-೬೨). 
8. ಮರಳಿ ನೋಡು; ಪುನಃ ವಿಚಾರಿಸು: ಇಂತಿದೇನೆಂದು ಚಿತ್ತ 
ಡೊಳಾದರ್ತಿಸಿ ನೋಡೆ (ರಂಡತಂ. ೨೬-೫). (ಆವರ್ತನ * -ಇಷ್ಯು) 

ಆಅವರ್ಹಿತ (ಗು). ಕೀಳಬ್ಬಟ್ಟ ; ನಾಶಮಾಡಿದ : “ಅವ (ಪಾಳಾಂ. ಬ) 
ರ್ಹಿತಂ, ಉನ್ಮೊಳಿತಂ, ಉತ್ಸಾಟಿಕಂ, *ಉದ್ಧೈತಂ -ಈ ೪ ಕೀಬಲ್ಬ 
ಟ್ರುಡು್‌ (ಹಲಾಯು- ೧೧೦-೨೩೬). [ಸೆ.) 

ಆವಲ್‌,, ಆಬಲ್‌, ಆಬಲು, ಆವಲು (ನಾ). ೧. ತಾವಕಿ ಜಾತಿಯ 
ಒಂದು ಹೂವು ; ಕೆಂದಾವರೆ: *ಅವಲೆಂದು9, ಚಿಂಗಳವೆಯೆಂದುಂ 
ಬೆನ್ನೆಯ್ದಿಲ್‌* (ಕ ತಪಾ. ೯-೧೬೬); ಅಂಬುಜಸೂತ್ರಮೆಂಬ ಶೆಜೆ 
ದಾವಣೆಯಂ ನಲುದಾನಲೆಂಬ ಬಾಳ್ಗಂಬಮನೊತ್ತಿ ಕಿಟ್ಟು... ಸೋದುದು 
ಸನಿಐರಣ ದಾರಣಮಾ ಪ್ರದೇಶದೊರ್‌ (ಉದ್ಯಾವ. ೬೮೦9) ; ಕೊಳನಿಬ್ಬದ | ಟಿ 
ತೋಂಟಮಾದಲಿಬ್ಲದ ಕೆಜ!. . . ಇಲ್ಲದೆಲ್ಲಿಯುಂ (ಕಬ್ಬಿಳಾ. ೨೬). 


10 
[3 
೫ 


೫ 
33 
4 


೬ರಂ 


ಅನಲ್ಲಂಪು 


ಆಬಲ್‌ ; “ಮಿಗೆ ಟೆಂಗಳದೆಯೂಬಲೆಂ [ಡಾಕಾಂ. ವರೆಂ)ದೆನಲ್‌ ಟೆಕ್ಕಿ 
ದಿಲೆಗೆ ಬೆಸರ್‌” (ಕಟ್ಟಿಕ್ಕೆ. 3೧). ಆಬಲು : “ಆಬಲು ಡೆನ್ಸೈದಿಕೆಯ 
H ಜೆಂಗಳಡೆಯುವಮದೆನ್ನ ಆ” ಸಲೆ ಕಳ್ಟ್ರೋತ್ಸಳದುಳ್ಳುಂ ” (ಕವಿಳಂ. ೪9). 
| ಅವಲು: ಆ ಫುರದರಬುಗಳಿಗೆ ಜಯೆಸಿರಿಯ ಕೃಪಾನರಿಪೂರ್ಣದೇ 
| 
1 


ಗೆಗೆ ಕಾಪಾಲಿಶ್ರಿಣಿಯನ ತೀರ್ಥಗೊಳದೆ ಶಂಡರೂಪಿನಾವಲುಗಳೊಶ್ಸ 
ಪುವು (ಕಂಕವಿ. ೨-೧೦೯); ಅವಲು ಹೂದ ಮುಟ್ಟಿಲು ಓಡುವ ತೆಕಿಗ 
ನಿಟ್ಟಿಸುಕಿರುವ (ಗಣೇಶೆ. ೩೧-೧೦). 
(ದೇ. ॥ ತಮಿ. ಮಲ. ಆದ್ರುಲ್‌ ; ತುಳು. ಅಂಬಲು) 

ಆನಲ್ಕ್‌ (ನಾ). ಇನಾಮತಿ ಗ್ರಾಮಗಳ ಜಮಾನುಗಳ ಮೆ 
ಯನ್ನೂ ಚಕ್ಳುಬಂದಿಯನ್ನೂ ತಿಳಿಸುವ ಲೆಕ್ಕದ ಪಟ್ಟಿ (ರೃ 
w, ೩೬೩). [4 ಓಂ.) 

ಅನಲಲರ್‌ (ನಾ). ಆವಲದ ಹೂವು; ಕೆಂದಾವರೆ ಹೂವು: ಅನಲ 
ಉಯ್ವ ಕಲಮಿಯ ಪೂವೊಡೆಯಂ ಮುಡಿಯೆ ಬಿಗಿದು ಬಿರಿಯಿಸಿ ನೆಮ್ಮಿ 
ಲ್ವೂಧುಡಿಯನೆತ್ತಿ ಬೈತಲೆದೀವುದ ನಾಮರಿಯರೆಂ ಮಹೀಪತಿ ಕಂಡ 
(ಲೀಲಾವ. ೫-೩೬) ; ತೆರೆಗಳ್‌ ನೆಗೆದೊರ್ನೊದಲುಗ್ಮಿಫೊಣ್ಮೆ ತಾದರೆಗಳ 
ನೈದಿಲಾನಲಲರ್ಗೊಯ್ಯಸೆ ಪಾಯ್ದು ಪಲುಂಬಿ ತುಂಬಿಗಳ್‌ ದೊಕೆರು 
ಕಲಂಕಿ ತೇಂಕ್ರಿ,,. ಸೊರ್ಕಿ ಮಿಠ್ಕಿರೆ (ಸೂಕ್ತಿ ಸು ೭-9೪), 

[ಅನಲ್‌ * ಅಲರ್ಕ್‌) 

ಆವಲಿ, ಆವಳಿ, (ನಾ). ೧. ಸಾಲು; ಪಂಕ್ತಿ. ೨. ; ವೇಶ; 
ಸಂತತಿ. ೩. ಗುಂಪು; ರಾಶಿ; ಸಮೂಹ. ೪. [ಕೈನ] ಕಾಲ 
ಸೂಕ್ಷ್ಮವಾದ ಒಂದು ಪ್ರಮಾಣ: “ಅಸಂಖ್ಯಾತ (ಜಭಸೃಯುಕ್ತ 
ಅಸಂಖ್ಯಾತ)ಸಮಯಗಳಿಂದ ಒಂದು ಅವಲಿ ಅಗುತ್ತದೆೌ( ಜೈನರ. ೩೦೫). 
ಳಾಲದಿಂ ಅವಲ್ಯಸಂಖ್ಶೇಯ ಭಾಗದೂತ್ರಾತೀತಾನಾಗಕೆಮಂ(ಕತ್ತೃಲ್ಯ 
೬9). ಆವಳ್ಳಿ: ೩. “ಕದಂಬಮೂದಳಿ.. .ಸ್ರೋಮಕ್ಕೆ ನಾದುದುಕ್ಕುಲ 
(ಮಗಂ. ೬); ಜಾತಿವನೇಜಾಶ ಪ್ರಸೂನಾವಳಿಯನಿಳಿಸಿ ಸಂಶ 
ನೆತ್ತಿರ್ದದೆತ್ತಂ (ಜಗದಿ. ೪-೬೫), ೪, ಸಮಯ ಸಮೂಹಬುಸಂಖ್ಯಾ$ 

ಮೂದೊಡಾವಳಿಯೆನಿಕ್ಕು (ನಂಉದೂ, ೧-೪೯) ; ನಿರೂಪೇದಿಂ ನಟರ 

I 


ಕಲಾಕಾಲದುಂ ನೋಡಲಾದಳಿಗಧಿಕೆಬಾಗಿ (ಕ್ಷನಣ. ೪೫-೧೪) 
೫. (ಸಂಗೀತ) ಶ್ರುತಿಗಳಲ್ಲಿ ಒಂದು ಬಗೆ: ಮಧುರೆ ಅವಳಿ ಎಳಾಕ್ಷಿ 
ಯೆಂಬ ಮಡಜು ಶ್ರುತಿಗಳೇ ಯಹನಧಸ್ವರದಿಂ ಜನಿಸಿದವು (ವಿರೇಕ. ೨೬೨) 
೬. ಕಾಳಾಮುಖ ಶೈವರಲ್ಲಿ ಒಂದು ಪಂಗಡ. ॥ ಕಾಳಾಮುಖ 
ಶಾಖೆಯಾದ ಶಕ್ತಿನರ್ಷೆಯಲ್ಲಿ ಪರ್ವತಾವಳಿ ಮತ್ತು ಧುಜಂ 
ಗಾವಳಿ ಎಂಜಿರಡು ಪಂಗಡಗಳಿದ್ದುವು. (ಸಂ.) 

ಆನಲಿಕ, ಅವಳಿಕ (ನಾ). ಆವಲಿ ೪ : ಅವಲಿಕಾ ಸಂಖ್ಯೇಯ ಧಾಗಃ 
(ತತ್ತ್ವ ರ್ರ. ೬೬). ಅವಳಿಕೆ: ಅದು ಸಮಯಾವಳ್ಳಶಾಕಾ. ಲ) 
ಕೋಡ್ಸ್ಯಾಸಸ್ತೋಳ ನಿನೇನನಾಳಿಕಾ ಮುಹೂರ್ತ ದಿವಸ ಪತ್ಷಮಾಸರ್ತೃ 
ಯನ ಸಂನತ್ಮರಾದಿಗಣನಾನುಕ್ರಮದಿಂದಂ ಪೆರ್ಚ೯ದೆಣೆಳೆಯೊಳ್‌ 
ಕೂಡಿದುದು (ಆದಿಪು. ೬-೪೦ ವ). ([ಸಂ.) 

ಆನಲಿತ (ಗು). ಹೊರಳಿದ; ತಿರುಗಿದ: ತಾದಾಲಿಮುನೀಂ್ರವ 
ದೂತಂ (ಳೇಳ್ನೀಸದಾನಲಿತ) ಕೆಂಧರನಿದೆಕ್ರಣೆಂ ಬಂದುದೆಂದು ಫೂ 
ಆಲದಿಂ ಪ್ರಳ್ಞಾಳಿನುವಂತೆ ಕಾಂತದೃಷ್ಟಿಗಳಿಂದೆನ್ನಲ ಮುನ್ನೆಂ ಕಂಡ 
ವನಂತೆ ನೀಡುಂ ಭಾವಿಸಿ ನೋಡಿ (ಉದಂಭೂ, 3೬೪). [ಸೊಂ.] 

ಅವಲು "ಆವಲ್‌,' ನೋ. 

ಅವಲ್ಲಂಫು (ನಾ). ಆವಲು ಹೂವಿನ ವಾಸನೆ: ಸಂಪಗೆಯಲಣೋ। 
ಪದೆ ಮುಂದಾನೆಲ್ಲಂಪಂ ಬೀಜುವದೊಲ್‌ (ಉದ್ಭದೇ. ೧-೨೦). 

[ಅವಲ್‌, * ಕಂಪು) 


ಅನಲ್ಲೊಳ 


ಅವಲ್ಕೊಳ (ನಾ). ಆನಲದ ಹೂವುಗಳು ಬೆಳೆದಿರುವ ಕೊಳ; | 
ತೀನಿದ ತಿಳಿಗೊಳದಿಂ ಪೊಂದಾದರೆಗೊಳದಿಂದರಲ್ನ ನೆಯ್ದಿಲ್ಕೊಳದಿಂದಾ 
ರಲ್ಲೊಳದಿಂ,.,. ಒಪ್ಪುವಾ ನಾಡೂರ್ಗಳ್‌ (ಬಂಉಟೂ. ೧-೧೪) 
ಎರ್ನಡಿವುದೂಕೊಳ್‌ ಕೊಂತೆಯಿ]] ಪೋದಿರುಕೊಳ್‌ ಪೊಂದಾದರೆಗೊಳ 
ದಂಟೆ ಕನಲ್ಲಾದಲ್ಲೊಳದೊಳಗೆ ನಲಿದ ಕೆನಸಂ ಕಂಡೆಂ (ಯತೋ ಡೆ, 
೩-೯). (ಅವರ್‌, 4 ಕೊಳ್ಳ) 

ಅವಶ್ಯ (ಗು). ೧. ಅಗತ್ಯವಾದ; ಕಡ್ಡಾಯವಾಗಿ ಆಗಬೇಕಾದ ; 
ಅನಿವಾರ್ಯವಾದ. ತಿ. ಇ ಅವಶ್ಚುಕ ೨: ಸಮ್ಮುಗ್ನರ್ಶನ ಸಂಶುದ್ಧಿ 
ಯುಂ... ಡತುರ್ಧಕ್ತಿಯುಂ ನಡ್ಡಿಧಾದಶ್ಕಳೆ ಕ್ರಿಯಾವರಿವಾಳೆಮಬ್ಪಾ 
ವರದಂ. ,. ಎಂಬೀ ಹೋಡೆರ ಭಾದನೆಗಳಂ (ಆಂದ್ರಪು. ೧೧-೨೨ ವ). 

[ಸಂ.) 

ಅವಶ್ಯಕ (ಗು). ೧. ಅಗತ್ಯವಾದ; ಕಡ್ಡಾಯವಾಗಿ ಆಗಬೇಕಾದ ; 
ಅನಿವಾರ್ಯವಾದ: ತುಳುವ ಸಂತತಿಯ ಅರಸರ ಡರಿತ್ರೆಯನ್ನೂ 
ಸಂಕ್ಷೇಪವಾಗಿ ತಿಳಿದುಕೊಳ್ಳಬೇಳಾದುದು ಅದಕ್ಕ ಕ (ಕೃರೇನ ೪). 
(ನಾ).೨.[ಜೈನ್ರಡೈನಮುನಿ ಪ್ರತಿದಿನವೂ ಮಾಡಜೇಕಾದ ಕರ್ಮ 
ಗಳು; ಷಡಾವಕ್ಯಗಳು. ೪ (೧) ಸಾಮಯಿಕ. (೨) ಇಪ್ಪತ್ನಾಲ್ಕು 
ತೀರ್ಥಂಕರರ ಸ್ತುತಿ. (೩) ಪಂಚ ಪರಮೇಷ್ಠಿಗಳೆ ವಂದನೆ. 
(೪) ಪ್ರತಿಕ್ರಮಣ. (೫) ಪ್ರಶ್ಯಾಖ್ಯಾನ. (೬) ಕಾಯೋತ್ಸರ್ಗ : 
ಬಗೆಯೊಳ್ಳೊಕ್ನೆ ದಯಾ ರಸಂ ಚ೦ಕರೊಳ್ಳೈಗಳ್ಕೆ ಬಾಕಿತ್ರಮಾದಗ 
ಮೂದತ್ಕಳೆಕೊಳ್‌ ತೆಗುಳ್ತು ಪಂಪು ಶೀಲಂಗಳೆಂ ತಾಕ್ಮಿ. .. ಕಬ್ಬು 
ಗೆದ್ಮು ಮನದಿಂ ದುರ್ತೋಹೈ ಸಂದೋಹಮಂ (ಕದದ. ೧-೫). [ಪಂ.) 

ಆವಕ್ಕಳತೆ (ನಾ). ಅಗಕ್ಯವಾಗಿರುವಿಕೆ; ಅನಿವಾರ್ಯವಾದುದು : 
ನಮ್ಮ ಅಹಾರದ ಅವರೃಳತೆಗಳೇನು ಎಂದು ಸಾವು ತಿಳಿದುಕೊಳ್ಳುವುದು 
ಅದಕ್ಕ (ಅಡುತ್‌. ೫೬), (ಸಂ. ಆನತ್ಯಳತಾ) 

ಆನಸಥ (ನಾ). ವಾಸಸ್ಥಾನ; ಮನೆ; ನೆಲ: “ವಾಸಃ, ಅನಸಥಂ 
ಎಂ ಆಲಯೆಂ ಈ ೩೧ ಮನೆ” (ಪರಾಯು ೪೯-೧೩೬) | ಅತ್ತ ಸುರೇ 
ಶ್ವರಾವಸಧಮಿತ್ರ ಮಹೀತಳಮುತ್ತ ಪನ್ನಗೋದಾತ್ತ ಸಮಸ್ತಲೋಕ 
ಮಲ್‌ ದಂತಿರೆ ಪೂಜ್ಮನಗೆ (ಪಂಪಭಾ, ೧-೩೫), (ಸಂ.) 

ಅವಸಧ್ಯೆ (ನಾ). ಹೋಮ ಜವನಗಳಿಗಾಗಿ ಮನೆಯಲ್ಲಿ ಸಂರಕ್ಷಿಸಿಟ್ಟ 
ಧಾಕಾಗ್ನಿ. "ಸಂಡಾಗ್ಸಿ' ಪರಾ. (ಸಂ.) 

ಆನಸಿತ (ನಾ). ದಾಸ್ತಾನು ಮಾಡಿದ ಧಾನ್ಯ. (ಸಂ.) 

ಆನಹ (ಗು). ೧. ಉಂಟುಮಾಡುವ; ಒದಗಿಸುವ; ತರುವ: ಡಕ್ರ 
ಪಾಳನಿರಹ ಪ್ರೇನವಿವಹಂಗಳ್‌ (ಗೂಾಯು. ೧-೪), ೨, ಕೂಡಿದ; 
ಉಳ್ಳ: ತೆಂಕಣಡೆಸೆಯೊಳ್‌ ಮಹಿಧರಕಂ ಹೆಟ್ಟಿಂಡಾನಪದುಲ್ಲಿ | 
ದಹೂ ವಿನೀತಾಖಂಡೆಂ (ಸುಳುವು. ೧-೬೪). [ಸಂ.) ಖ 

ಆವನ (ನಾ). » ಅನಾಹನೆ. "ಅವಹನವಿಧಾನ? ಪರಾ. tll 

ಆವಹನವಿಧಾಸ (ನಾ). ಅವಾಹನದ ಕ್ರಮ; ಬರಮಾಡಿಕೊಳ್ಳುವ 
ರಿತಿ: ಆ ನಿಶ್ರಧಿಪೀನಣಂ ಸ್ಮೃತಿಣಾವಸನದಿಧಾನವನಿದದ್ದೋಲಜ 
ಭೋಕಂ ಭಾಮಿಸಿದುದಾಂ ಯಶೋಧರದೇೇದನೆಯೆನ್ನಾಕ್ಮಜಂ ಯತೋ 
ಮೆತಿಯೂಕಂ (ಮೋಡ. ೩-೫0). [ಆದಜನ * ನಿಧಾನ] 

ಆವಹಿಸು (ಕ್ರಿ). ೧, ಆವಾಹನಮಾಡು; ಆಹ್ವಾನಿಸು. ೨. ಕೂಗಿ 
ಕರೆ: ಉಡುವ ರಕ್ತಬೀಜ ಆನಡಾದರೆಳೆ ಬಿಡ್ಡದಿರಿ ಬೆದರದಿರಾವ ಸಂಶಯ 
ಬೇಡ ನಿಮಗೆಂದಾದಹಿಸಿ ದಿಗಧಿವರು ಮೊಳಗಿತು ಬೆರಳ ಹಿಳುಕಿಗಲಿ 
(೪0೫. ೩9-೯). (ಅನಹನ » -ಇತ್ಕು) 

ಆವಳ್‌ "ಆವುರು' ಪರಾ. 

ಅವಳ್ಳಿ "ಆವಲಿ' ನೋ. 


೩3. 


49 


48 


ಓಂಗಿ 


ಆನಾಗೈ 


ಅವಳ್ಳಿ (ನಾ). ನೆಲ್ಲಿಯ ಕಾಯಿ, --ಗಿಡ: *ಆವಳಿಯದಾನುಳಕ ಧಾತ್ರಿ 
ಶಿವೆಯೆನೆ ನೆಲ್ಲಿ? (ಮಂಗಲಾ. ೩೩-೨೦), 
(ಪ್ರಾ. ಅಮಲಯ ೮ ಸಂ. ಅನುಲಳ) 
ಆನಳಿಕ "ಅವಲಿಕ' ನೋ. 


3] ಅವಳು "ಅವುದು' ಪರಾ. 


ಆನಳಿಸು "ಆಗುಳಿಸು' ನೋ. 
ಆವಾಂಬಳೆ (ನಾ). ಒದ್ಬಾಶನ ಹೆಸರು: ಕೇ ರನ ಲಿರುಮಾಳೆಯ 
ಮಕಳು ಬಲೆಪನು ಮಣಿಯರು ದೂರಪ ಕೇಕನ ಬರುವಿಕೆಯ ತಂದು 
ಅವಾಂಬಳ ತಂದೊಳೆಗೆ ಏಳಸ್ರೆರಾಗಿ (ಎಳ. ಸ, ಮುಳಬಾ. ೩-೪ | 114). 
[< ನಂ. ಅಹೋಬಲ) 
ಆನಾಗ (ಅ). ೧. ಯಾವ ಸಮಯದಲ್ಲಿ; ಯಾವ ವೇಳೆಗೆ: ನುನ 
ಗುವಾಗ ಆಂಗಮಧ್ರ ಬಪ್ಪರದನಆ್‌ದಾಗಳಬ್ಬಡೆಯುಪೊಂಸಿ ಜೋಗನು 
(ಬಸಪ ೩೧-೨೫) , ಕಐಸಿಗೊರಳನನ ರಣತಗಿರಿಗೇತೆಆದೊಳಾಬಾಗೇಸು 
ದಿವಸಕೆ ಮೆಣಿಜೆನಿಬರೆಂ ಕೂಡಿ ಜೋಹೆ (ಬನರ. ೪9-೬೪), ೨. ಯಾವಾ 
ಗಲೂ; ಎಂದೂ; ಫಿರಂತರವಾಗಿ;: ಅನಾಗ ತನ್ನೆಡೆಯಡಗನೆ 
ಳೊಯ್ತಿಂಬ ದೇವರ್ಕೆಳಟ್ಟುಳಿಯಿಂದೆ ಹಾಧಡೆ ಸುಖಂ (ಮೋದಕ. 
೧೪-೧೦೬); ಡೇಡನ ಕೀರ್ತಿ ವೈಧನದ ಅವಾಗ ಪಾಡುಕ ನರ್ತಿಸುತಿರ್ಪರು 
(ಕಾಂತದ. ೧-೩೩), ೩, ಅಸಮಯದಲ್ಲಿ; ಆ ವೇಳೆಯಲ್ಲಿ; 
ಅಂದು: “ಕದಾ, ತದಾನೀಂ... ಅಗೆ, ಅವಾಗ” (ಹಿಂಸ್ಕ್ರೂತಿ. ೬೯) | 
ಅನುಗ- ನಮ್ಮ ಕಸದೀರ ಬರೆಯುವೆಯೊ (ಮುಂಬಯಿ, ೩-೪೪). 
(ಅವ (೮ ಆವುದು) * ಅಗ್ಯ (೮ ಆಗಡು)) 
ಅವಾಗಲೂ "ಅವಾಗಳುಂ' ನೋ. 
ಅವಾಗಳು "ಆವಾಗಳುಂ' ನೋ. 
ಆನಾಗಳುಂ, ಆವಗಲು, ಆವಾಗಲೂ, ಅವಾಗಳು, ಆವಾಗಳೂ 
(ಅ). ಎಲ್ಲಾ ಕಾಲದಲ್ಲೂ ; ಸದಾಕಾಲ; ಎಡಬಿಡಡೆ: ಎಂದುಂ* 
ಆಬಾಗಳುಂ( ಕನುರ. ಟೀ). ಆವಗಲು: ಆದಗಲು ತಿರುಗುತ್ತಲೀಡರು 
(ಕ್ವಾತಹಿಂ. ೨-೩). ಆವಾಗಲೂ ; ಹರಿಯ ನೆನೆಸಿದೆ ನಿಮಿಷ ಆನಾಗಲೂ 
ಚರುಷ (ವಿದಾಕೃ. ೨೨-೧); ಉದ್ಗಾರ, ಮಲಬಂಧ, ಅವಾಗಲೂ ಹೊಟ್ಟಿ 
ತುಂಬಿದೆ ಹಾಗೆ ಇಹುದು (ರೃಡ್ಮಸಾ. ೨೪೨-೨೧೫ ಓಳ), ಆದಾಗಳು : 
ಅದಾಗಳು ಎನ್ನೆ ಮನ ಉದರಕ್ಕೆ ಹರಿದ್ರದು (ಮ ಹಾಡೆ, ೩-೧೧). 
ಆವಾಗಳೂ : ಅವಾಗಳೂ ಆಗಲನಯ್ಯ ಶಿನನು (ಅದವ. ೨೬) ; ಆಬಾ 
ಗಳೂ ಶತ್ತ್ವರೂಪವಾದ ಶಿದನಲ್ಲಿಯೆಲ್ಲುದೆ ಟಕ್ತದ್ವಳ್ಳ (ಕೈರಟ. ೩೧). 
ಅದಾಗಲೇ » ಆ ಸಮಯದಲ್ಲೇ: ಈ ಮನೆಗೆ ಬನ್ನಿ ನಾನೂ ಅವಾ 
ಗಲೇ ಭೆಟ್ಟಿಯಾಗುವೆ (ಕಂಡಯ. ೩೫), 
[ಅನ (ಆ ಅದ್ರದು) * ಅಗಳು (೮ ಅಗಡು)) 
ಅವಾಗಳೊ "ಆವಾಗಳುಂ' ನೋ. 
ಆನಾಗ್ಗೆ, ಅವಾಗ್ಯೆ (ಅ). ೧. ಆ ವೇಳೆಯಲ್ಲಿ; ಆ ಸಮಯದಲ್ಲಿ: 
೪ವಾಗ್ಗೆ ನನ್ಮು ದೇಶ ಸುಖದಿಂದ ಕೂಡಿತ್ತು (ರೂ). ೨. ಆಸಿ 
ವೇಶದಲ್ಲಿ; ಆ ಪಕ್ಷಕ್ಕೆ: ಅದರೂ ನಮ್ಮ ಜಕೆಯಲ್ಲಿದ್ದರೆ ಅದಾಗ್ಗೆ 
ಏನಾಗುತ್ತಿತ್ತು. ಗೊತ್ತೆ? (ರ). ಅವಾಗ್ಯೆ : ೧. ಈ ನೇರೆ ಇರು 
ಶ್ರಿದ್ದಲ್ಲಿ ಅವಾಗ್ಕೆ (ಲಾಳ. ಗೈ) ಮೈಸೂರು ಸಂಸ್ಥಾನದಲ್ಲಿ ಟಿಕ್ಕಡೇದ 
ಉಟ ಒಡೆಯರು... ಇರುತ್ತಿದ್ದರು (ಉಚೆ ಅದ್ರ. ತಿ); ಅಬಗ್ಗೆ 
(ಖಕಾಂ. ಗೈ) ನಂಜುಂಡ ಅರಸುಗಳು ಪೇಳಿದೆ ವಿದರೆ (ರಾಜೇತ್ರ. ೩). 
೨. ಕನ್ಪಬಂದರೆ, ಅಬಾಗ್ಯೆ ನೀನು ಏನು ಮಾಡುತ್ತಿದ್ದೆ (ರೂ). 
(ಆದ (£ ಅಢದು) * ಇನೆ (ಲ ಅಗಡು)) 
ಅವಾಗ್ಯೆ "ಅವಾಗ್ಲಿ' ನೋ. 


ಅವಾಪ ಓರ೨ ಆವಿದ್ದ 


| ಆವಾಹನೆಗೆಯ್‌, ಅವಾಹನೆಗೈ (ಕ್ರಿ). * ಆವಾಹನಂಗೆಯ್‌: 
ಅದಾಹನೆ [ಜಾಂಂ. ಆಯ್ಚಾನ]ಗೆಯ್ಯಶ್ಚಿನಿದೇವರೆನದರಿತ್ತ ವರೆಡೊಳನ 
ರಂಠದೆ ಸಂಭಾವಿಸೆ ಗರ್ಭದೊಳಮಳರನಾ ದನಜದಳಾತ್ತಿ ಪಡೆದು 
ಸಂತತಿದೆತ್ತಳ್‌ (ಪಂನಭಾ. ೨-೩). ಆವಾಹನೆಗೈ: ರಾಜಪುರೋಹಿತರು 
ವಿಧಿಪೂರ್ವಕವಾಗಿ. ಅಗ್ನಿಯನ್ನು ಅವಾಹನೆಗೈದು ಅಗ್ನಿಳುಂಡದಲ್ಲಿ 


ಅವಾಪ (ನಾ). ೧. (ಬೀಜವನ್ನು) ಬಿತ್ತುವುದು. ೨. ಗಿಡದ! 
ಬುಡದಲ್ಲಿ ನೀರು ಹಾಕಲು ಮಾಡಿರುವ ಪಾತಿ; ಕಟ್ಟಿ ; ಮಡಿ: 
ಏಖಸಿದಂ ಮುರಾರಿ ಜಹಿತಾರಿಶ್ರೀಮುನಸ್ತಾಪಮಂ . -- ಸಹಯವೃಳ್ತ್ವಾ 
ವಾವಜುಂ ಚಾಪಮಂ (ಒಗನಿ. ೧೨೨೨೬) ; ಸಗ್ಗದ ಮರವನೆ ನಿರ್ಮಿಸಿ 
ಕುಳಿರ್ಗಲ್ಲೊಗ್ಗಿಂದಾದಾಶನುನಮರ್ದಿಂ ನೀರುಡೆಸಂ ಸಮೆದಂತೆ 

(ಇದ್ದಡ. ೪-೧೪). ೩ಎ ಕೈಬಳೆ; ಕಂಕಣ; ಕೈಕಡಗ: “ಅನಾಸು, | ಪ್ರತಿಷ್ಠಿಸಿ (ಕಾಂತಳಾ. ೧೦೦). [ಆವಾಹನೆ * ಗೆಯ್‌ (ಆ ಕೆಯ್‌)) 

ವಾಂಶಾರ್ಯಃ, ಕಟಕ, ವಳಯು- ಈ ೪ ಕಂಕ೫07? (ಹಲಾಯು- ' ಆವಾಣಸೆಗೈ * "ಆವಾಹನೆಗೆಯ್‌' ನೋ. 

೯೧೧೪೦೩). (ಸಜ) |! | ಅನಾಹಿಸು' (ಕ್ರಿ). * ಆವಾಹನಂಗೆಯ್‌ : ಜ್ವರಪ್ರಾಪ್ತಿಯಾದಕೆ ಆ ಜರ 
ಆವಾಪಕೆ (ನಾ). » ಆವಾನ ೨. (ಸಂ) | | ಜನ್ನು ದಂಡದಲ್ಲಿ ಅವಾಹಿಸಿ ಪೂಜೆಯನ್ನು ನಡೆಸುತ್ತಿದ್ದರು (ಕಛರಿ. 1, 
ಆವಾರ (ನಾ). ೧. ಆವರಣ; ಅಂಗಳ; ಹೊರಗಿನ ಪ್ರದೇಶ: 161 336): ರಾಜನ ಆ ಒಂದು ನಗೆಹನಿ ದಾನೋಟನಲ್ಲಿ ಜೊಸ ಶಕ್ತಿಯನ್ನು 

ಗುಡಿಯ ಅವಾರದಲ್ಲಿ ಅಂದು ಯಾರೆ ಸದ್ನೊ ಇರದಿದ್ದುದೆನ್ನು ನೋಡಿ] | ಆವಾಹಿಸಿತು (ಸದತಿ. ೪೫). (ಆಬಾಹನ ೪ -ಇಸ್ಕು] 

| 
| 


(ಕಾಲದ. ೬); ಕಣ್ಮುಹಾಯುವಮ್ಟುದೂರ ಆನಾರ ವಿಸ್ತರಿಸಿತ್ತು (ಕಾಯಾ, |. ಆವಾಳ "ಅವಾಲ' ನೋ. 
೨೧೫). (Xo) | ಆವಿ, ಆವರ್ಕಿ, ಆವಿರ (ನಾ). ೧. (ನೀರಿನೆ) ಹಬೆ; ಉಗಿ: ಕೋಟ 


ಡೇೇಯುಸಿರೆಗಳು, ಳೋಟರಸದಾವಿಗಳು ಕೋಟಿಹೃದೆಯದ ಹೋಜೊ 
ಹಾಹಳಾರಗಳು ಕೂಟಿ ಕೂಡಿಯದಂತರಿಕ್ಷದೆಲಿ (ಮಂಳುಳ. ೨೩೬) ; ಕಡಲ 
ಜಾವಿಯನೆತ್ತಿ ತಿರೆಗದನು ಮರೆಮಾಡಿ ಮುಗಿಲ ಮೇಲೆಯೆ ಟೆಳಗುದಿನ 
ತೇಜದೆಂತೆ (ಮಳೆದೇ. ೪೮-೧). ೨. ಸೆಕೆ; ಕಾವು (9). "ಅವಿಗಣ್ಣು' 
ಸರಾ. ಆನರ್ಕಿ: ಅನರಿಳಟ್ಟು, ಅವರಿಇಟ್ಟು ಬೇಸು (ಸ್ಯಾಂಡಲ್‌). 


ಅವಾಲ, ಅವಾಳ (ನಾ). ಮರದ ಬುಡದಲ್ಲಿ ನೀರು ನಿಲ್ಲುವಂತೆ 
ಸುತ್ತಲೂ ಕಟ್ಟುವ ಕಟ್ಟಿ ; ಪಾತಿ; ಮಡಿ: ಪೃಥ್ವೀ ಒಟ್ಟ ಬಂತ ಷ್ಟ 

| 

| 


ತಾಂ ಬಳಸಿರ್ದಾವಾಲದೆಂಶಿರ್ಫೆದು. . . ಅಂಭೋಧಿಧಾನೆಂ (ಜಗರಿ. 
೧-೨೬). ಆವಾಳೆ: “ಅವಾಳಮಾಳವಾಳೆಂಗ (ಮಂಗಳಾ. ೩೩-೬); 
ಕರ್ಲನ ಕೋಲ್ಲಳ್‌ ಬಿಡದೊಂದನೊಂದೊರಸೆ ಪರ್ವಾಫಾತರೀಕುರ್ರಿ | 


ಭೋರನೆ ಬಾಯ್ತರ್ಪ ರಸೆಪ್ರದಾಹಡಯದೂದಾಳಂಗಳಂ ತೀಫುತಿರ್ಬಿನಂ ; ಆವಿರಿ (ಸ್ಕಾಂಡರ್‌). ಆ” 
(una. ೨-೯). (ಸಂ,) 29 (ಡೇ. 8 ತಮಿ. ಆವಿ; ಮಲ, ಆವಿ. ಆದತಿ; ತೆಲು. ಆನಿ, ಅವರಿ; 
ಆವಾಸೆ (ನಾ). ವಾಸಸ್ಥಾನ; ನೆರೆ; ಮನೆ: “ಸಡ್ಕನೋಕಸಂ...| | ಪರ್ಜಿ. ಅಕುರ್ಜ] 


ಆದಾಸಂ. . . ಛಿಶ್ಚೃಮೆನಲಿವು ಮನೆಗೆ ಪೆಸರಕ್ಕು? (ಮಂಗಲಾ, ೫೦-೭); | ಅವ್ಕಿ, ಆವೈ (ನಾ). ಇ ಅವಗೆಣ : ಕುಂಬಾರನ ಆದಿಯಲ್ಲಿ ತಾಮ್ರರ 


ದಿವಿಜೇಂದ್ರಾದಾಸ ಸೌಖ್ಯಕ್ಕತಿಕಯಮೆಸೆನೀ ಸೌಖ್ಯಂ (೪೦೪. ೫-೨೨); ಚಂಟು ಹುಡುಕಿದಂತೆ (ಗಾಡ. 9). ಆನೆ; "ಅವೆಮಣ್ಣು' ಪಣ. 
ನರೇಂದ್ರ 'ತೇಕೀಂತ್ರರ್‌ ತೆಂಕಮ್ಮೂನಾಸಂಗಳ್ಲಿ ಪಕಿದು ಫೋರಂ! ಅವೆಯಳುಟಿ - ಒಂದು ಕುಂಟಿಯ ಹೆಸರು: ಈಂತಾಟುಯ 
(ವ 6-೧೨೩ ದ). (ಸಂ.) js ಹಡಿಲಿಂ ಮೂಡ ಆದೆಯಕುಂಟಿ ಕೆಂಜಾಲದ ಮೊರಡಿ (ಎಳ. ೫೬, ಗುಬ್ಬಿ. 


ಅನಾಸಿ (ನಾ). ೧. ವಾಸಸ್ಥಾನವನ್ನು ಉಳ್ಳವನು. ೨. ನೆಲಸು | 
ವವನು; ಹೊರಗಿನಿಂದ ಹತ ನೆಲೆಗೊಂಡವನು. (ದೇ. ॥ ಕುಳು. ಆದೆ; ತೆಲು. ಆಜ್‌ / ಮರಾ. ಹಿಂ. ಅರಾ) 
(ಹೆಂ. ಅವಾಹಿನ್‌] ಅವ್ಕಿ (ನಾ). ಚಿಕ್ಕಟಿ; ಚೇಣ್ವಾಡು: *ಅನಿ ಟಿಳ್ಳಾಡು ” (ಮಂಗಳಾ 
ಅವಾಹನ (ನಾ). ವಿಗ್ರಹದಲ್ಲಿ ಅಥವಾ ಜೀಕಿಯ ಪ್ರತೀಕದಲ್ಲಿ | ೫೩-೧೧). (ಪ್ರಾ. ಆವಿಳ) 
ಬಂದು ನೆರೆಗೊಳ್ಳುವಂತೆ ಇಷ್ಟವಾದ ದೇವತೆಯನ್ನು ಮಂತ್ರ "39; ಆವಿಕೆ (ಗು). ೧. ಕುರಿಗೆ ಸಂಬಂಧಿಸಿದ. (ನಾ). ೨. ಕಂಬಳಿ; 
ಪೂರ್ವಕವಾಗಿ ಪ್ರಾರ್ಥಿಸುವುದು, ಅಹ್ವಾನ : ಶ್ರದ್ಧಾ Pry | ಜಾಡಿ: *ಆವಕ, ಔರಧ್ರೂ, ರಟ್ಲಕಃ, ಊರ್ಣಾಯುಃ, ಕಂಬಳ! -ಈ 
ಧ್ಯಾನತ್ಡಾನಸಮೇತನಾಗಿ ಶಿದನಂ ಭಜಿಸುತ ಅವಾಹನ ಸ್ಮ ಜನ ಸನ್ನಿ: ಕಂಬಳಿ” (ಹಲಾಯು. ೯0-೩೯೭). ೩. ಒಂದು ನರಕ: ಮತ್ತಂ 
ನ... ಸಮ್ಮುಖೀಕರಣಾದಿ ಮುಖ್ಯ ಕ್ರಿಯೆಗಳಿಂದೊಡೆಗೂಡಿ (ವಿನೇಕ. | | ಶುನಕ ಸೂಕರ ಅಜ ಮಹಿಷ ಅವಿಕವೆಂಬೈದು ಮಂತ್ರಿನರಳಂಗಳ ನಡುತೆ 
೧೦೪). "ಆವಾಹನಂಗೆಯ್‌ ಪರಾ. (ಸಂ.) ಚಂಡಕೋಲಾಹಬನೆಂಬರಸುನರಳವಿಹುದು (ಎನೇಕ.. ೧೪೦). (1) 
ಆನಾಹನಂಗೆಯ್‌ (ಕ್ರಿ). ಆವಾಹನಮಾಡು: ಆಹೊಡಿದರ್ಬನನ, ಬ! 'ಅನಿಕಣ್ಣು ನ್ದ "ಆವಿಗಣ್ಣು” ನೋ. 
ಮಾರ್ಗಣದ ಬೊದೆರೊಳಾವಾಹನಂಗೆಯ್ದು ಕ ಮಲಜನಂ ನಿಲಿಸಿ ಅನಿಗಣ್ಣು, ಅವಿಕಣ್ಣು (ನಾ). ಕಾವುಗ ಣ್ಣು; ಉಷ್ಣದಿಂದ 
(ಕೈ ಮಿಭಾ. ೧೬-9೨); ವಿಗ್ರಹಳೆ ದೇವತಾವಾಪನಂಗೆಯ್ದ ಮೋಲ್‌ | ಕೆಂಪಾದ ಕಣ್ಣು (ದಕ. ೪. ಆನಿಕಣ್ಣು ಸಟ 
(ಶ್ರೀರಾಮನೂ. ೪-೧೦೬). fonds «hiss (< ಕೆಯ್‌)) 1 | (ಅನಿ ಕಣ್ಣು (೮ ಕ) 
ಆಅವಾಹನಮುದ್ರೆ (ನಾ). [ತತ್ತ್ವಶಾ] ಇಷ್ಟಜೀವತೆಯನ್ನು: ಮೂರ್ತಿ] | ಆವಿಗೆ "ಅವಗೆ ನೋ. 
ಅಥವಾ ಪ್ರತೇಕದನ್ಲಿ ಬಂದು ನೆಲಸುವಂತೆ ಪ್ರಾರ್ಥಿಸುವಾಗ: "ol ಆವಿಗೆಗಿಚ್ಚು "ಆವಗೆಗಿಚ್ಚು' ನೋ. 
ಮಾಡುವ ಹಸ್ತಮುದ್ರೆ : ನಸ್ರಮುತ್ರಿ... ಆಜಾಪನಮುತ್ರೆಯೇಂದಾ| | ಅವಿದ್ಮ (ಗು). ೧. ಕೊರೆದ; ರಂಥ್ರಮಾಡಿದ: ವಿಣ್ಭ್ರಾಗಜೆಬ್ಬಂ ಪಿತ 
ದಿಯಾಗಿ ಸಕಲ ಮುಡ್ರೋಪಮುದ್ರಾಬಂಧ ಲಕ್ಷಣಂಗಳಂ ಗುರುಮುಖ; | ರವದಿನಾವಿದ್ದಮಾದತ್ತು (ಸುಳು ಏಸ. ೮-೮೪), ೨. ತಿರುಗಿಸಿದ; 
ದಿಂದಜುತು (ವಿದೇಕ, ೧೦೩). (ಅವಾಹನ ಮುದ್ರೆ) | | ನೂಕಿದ: ಆವಿದ್ಯಕುಲಾಲಚಕ್ರದಂತಸಂಗತತ್ತ್ವದಿಂದೇರಂಡಬೀಜದೇ! 
ಆವಾಹನೆ (ನಾ). » ಆವಾಹನ: ಪ್ರಾಜ್ಞಶಿಕೋಮಣಿಗಳು. , . ತಮ್ಮ! ಎಲಾ ಸಲ್ಲುಂ (ಅಜಿದಿ. ೦-20 ದು; ಅವಿದ್ಧಕುಲಾಲಡಕ್ರದಮೇಲ 
ಜೀನಕಲೆಯ ಸರ್ವಪ್ವಭನ್ನೂ ತಮ್ಮ ಗ್ರಂಘದಲ್ಲಿ ಅಬುಹನೆಮಾಡಿ ಆಜ್ಯ ಆ| (ತತ್ತೃಪ್ರ- ೬೩೦), ೩. ಡೊಂಕಾದ; ಕೊಂಕಿದ; “ವಕ್ತ್ರಂ, ವೃಳಿಃ 
6ಲ್ಲಿಯೇ ಅಂತರ್ಧೂತರಾಗಿರುನರು (ಫೀಗಟ್ಟು. ೬೨). (ಸಂ. ಅವಾಜನ] ಡಿ -- ಆವಿದ್ಯಂ. “೧೨ ಕೊಂಕಿದುದು? (ಹಲಾಯು. [eS 


೩೦-೬೮ ; 1331). 


ಆನಿದ್ಯಪ್ರಯೋಗ 


(ನಾ). ೪. (ನಾಟಿ) ರೂಪಕಗಳಲ್ಲಿ ಒಂದು ಭೇದ; ದುರಂತ। 
ನಾಟಕಗಳಲ್ಲಿ ಒಂದು ಬಗೆ: ಇಂಗ್ಲಿ ನಲ್ಲಿ ಯಾದ್ರದಕ್ಕೆ "gc ' | 


ವಿಮ್ನುದರೋ ಅದು "ಆವಿದ್ಧ' (ಸಾಹಿ. ೧೨೩); ಅದು ಅವಿದ್ದ ಪ್ರಯೋಗ್‌ 
ವಿರಬೇಕು. ನಾನೆಲ್ಲಾ ಕೂಡಿ ಅದರ ಕಥೆಯನ್ನು ತಯಾರಿಸಬೇಕು. 
(uan. ೫). [ಸಂ.) 

ಆವಿದ್ಧಪ್ರಯೋಗ (ನಾ). [ನಾಟ್ಕ] ದುರಂತಣಾಟಕಗಳಲ್ಲಿ ಒಂದು 
ಬಗೆ; ದುಃಖಾಂಶನಾಟಿಕೆ: ಸುಕುಮಾರ (ಲಂಕಾತೆ?) ದತ್ತು ಅವಿದ್ದ 
(7೧೯ಾಕೆ7) ಪ್ರಯೋಗಗಳು (ಸಾಓವಿ. ೧8೧), "ಉದ್ದಾರ? ಎಂಬೀ 
ಏಕಾಂಕ -ದೃಶ್ಶದು "ಸಾರಾಜಿಕ ಸಮಸ್ಯೆಯ ಅವಿದ್ಯ ಪ್ರಯೋಗ' ಎಂದು 
ಪ್ರಳಟಸಲಾಗಿದೆ (ಕೊಸಂಶಾ. ೩ ಮುತ್ತು). (ಅವಿದ್ಯೆ * ಪ್ರಯೋಗ) 

ಆದಿದ್ಧರೂಪಕೆ (ನಾ). ದುಃಖಾಂತ ಅಥವಾ ದುರಂತ ನಾಟಕ 
ಡದು. ಸಮದಳಾರ, ವ್ಯಾಯೋಗ, ಈಯಾಮೃಗ ಈ ನಾಲ್ಕು ಅನಿದ್ಧೆ 
ರೂಪಕಗಳು (ಸಾಓದಿ. ೧೨೨). (ಅನಿಷ್ಠ * ರೂಪಕ) 

ಅವಿರಿ "ಆವ್ಮಿ' ನೋ. 


ಅನಿರ್ಭವಿಸು (ಕ್ರಿ). ಹುಟ್ಟಿಬರು; ಕಾಣಿಸಿಕೊ; ಉಂಟಾಗು: | 


ಉತ್ತವವಳಿದು ಕೆಟ್ಟೋಡಲಾನಿರ್ಧಮಿ ನಳಿನಭವಾಂಡನಿಪೆಯನುನುರು 
ಭುಕುರದಡೆಹಿ ಕವಿದ ವಿಷಮಂ (ಬನಡ. ೧೩-೨); ನವಬಳಾಹಳದೊಳಗೆ 
ಮಿಂಟಿನ ಗವಿಸಹಿತ ದುಘಮೇಫವಾವಿರ್ಥ ವಿಸಕೆನೆ ದಂಡಿಗೆಯನಿಳಿದಳು 
ಹೊಳ್ಳೆ ಕೋಲದ (ಳುವ್ಯಾಳ. ೬-೧೪) | ಮಹರ್ಸಿ ಪಾಡನಿಯ ಕಬ್ದಾನು 


ಶಾಸನದ ರೆಳ್ಪಾಬಂಧನನಿದ್ದರೂ ಭಾಜಾಗತಿ ನಿಬ್ಲಲಿಬ್ಲ. ಪ್ರಾಕೃತಗಳು ಬೆಳೆ 29 


ಕುತ; ಅಪಥ್ರಂಶಗಳು ಅವಿರ್ಥವಿಸಿದುವು (ನರೂಲೋ. ೧೨೪). 
[ನಿರ್ಧವನ್ಯ * -ಇಷ್ಟು) 
ಅನಿರ್ಭಾವ (ನಾ). ಹುಟ್ಟುವುದು; ಉಂಟಾಗುವುದು, ಪ್ರಕಟಿ 
ವಾಗುವುದು: ತಸುಪ್ರಭಾವಮಹಿದೂವಿರ್ಭಾವಮಂ ಫಾಳ್ಗಿದಲ್‌ 


(ಬುಳುದೂ. ೯-೯) ; ಹರುಪದಾವಿರ್ಭಾವ ಮಿಗೆ ನಿಜಪುರದ ಹೊಳ್ಳನು | 


ವೀರನಾರಯಣ (ಕುವ್ಮಾಗ. ೧೩-೧೫). ([ಸಂ.) I 

ಅನಿರ್ಧಾವಿತ (ಗು). * ಆಎರ್ಧೂತ: ಕ್ರೋಕದ್ವಿಕ್ರೋಕ ಸೀದೂಧಾಗ 
ಯೋಜನ ವಂಡಶತಳುಟುಂಬಿ ಕುಲಾವಿರ್ಧಾವಿತಾರರೋತ್ತಮ 
ಭೇಡಂಗಳುಮುಂ (ಅರಿವು. ೪-೬೬ ರ). (ಜೆಂ) 

ಅನಿರ್ಧೂತ (ಗು). ಕಾಣಿಸಿಕೊಂಡ; ಹುಟ್ಟಿದ; ಉಂಟಾದ: 
ಕಗಿರ್ಯಾವಿರ್ಭೂತ ದದಾಸಳನಾದಶರಚತುರೆಂಗಬಳದುನಿಂ ಹುಟ್ಟಿ ಧ್ರಮೋ 
(ಅಡಪ. ೧೪-೩); ದಿವಿಜ ಮನುಜ ತಿಯ?ಗ್ವಿನೇಯಮಮಾನಿರ್ಭೂತ 
ಚತುಸ್ತ್ರಿಂತದತಿಕಯನುಂ (ಅಜರ. ೩-೨೦ ಪ). (ಪಂ. 

ಅನಿಲ, ಅವಿಳ (ಗು). ೧. ಕದಡಿದೆ ; ಕೊಳಕಾದ; ಬಗ್ಗಡವಾದ: 


೬ಲ೩ 


ಆರಿಸು 


ಅನಿಲೆ (ನಾ). ಕೂಡಿದವಳು; ವ್ಯಾಪ್ರಳಾದವನು: ದೇವಿಕೆಯಂ 
ಳಾವಗ್ಕರನಾವಿಲೆಯಂ.., ಡಂದ್ರಮುಖಿಯನಿತ್ತನತೀಂದ್ರಂ 
(ಪೂಕಾಮೂ, ೧೨-೧೦೯). (ಸಂ. ಅರಿರಾ) 


|ಅನಿಷ್ಕರಣ (ನಾ). ೧. ಕಾಣಿಸಿಕೊಳ್ಳುವುದು; ಪ್ರತ್ಯಕ್ಷವಾಗುವುದು. 


ಪಿ. ಪ್ರಕಾಶಶಡಿಸುವುದು: ಸ್ವಗುಣಿಪ್ರಡ್ಛ್‌ರನಮನ್ಮ ಗುಹಾವಿಪೈರಂ 
ಮಾತ್ಮದೂಷಣಮನ್ಕೋಪಗದು ಪ್ರರಸ್ಥಾಕನುವಾರಗುಣಗಣಂ ಗುಡ್ಡ 
ಗೋತ್ರದಾಶ್ರನಮಕ್ಕುಂ (ಲಳುಮೂ. ಅ-೨೪). ಷಿ. ಸ್ಪಷ್ಟಪಡಿಸುವ 
ಸಾಧನ ; ಪ್ರಕಟಪಡಿಸುವ ಮಾರ್ಗ, ೪, ಕೋಧನೆ: ಇರರ 
ಅವಿಪ್ಯರಣದನ್ನು ಮನಸ್ಸಿನಲ್ಲಿಯೇ ವವಡಿಕೊಂಡು ನೀನು ಮುಗುಳು 
ನಗೆ ನಳ್ಳೆ (ಸಮಜೀ. ೫೩೪). [ಸಂ.) 
ಅವಿಷ್ಕಾರ (ನಾ). ೧. ೧ ಆವಿಷ್ಕರಣ ೧: ನಿಧೂತಿಯಾದಿಷ್ಕಾರ 
ಸಾಧಸಾರ್ಥಂ ದೇಗದೂ ಕೈಳೆಯಾತ್ಮಂಬೊಕ್ಕು ರಟಿಸು ವಿನ್ಮಾಷಮಂ 
(ಶ್ರೀಉದೂ. ೩೩-೫೦೬); ಗ್ರಂಥಸ್ಥವಾದ ಭಾಷೆಯಲ್ಲಿ ಳಾಲಕ್ರನು 
ದಿಂದ ಅವಸ್ಸಾಛೇದಗಳ ಅದಿಷ್ಠಾರವು ಸಾಮಾನ್ಯ ನಿಯಮ (ಕಸಾಡ. 
೩೯). ೨, ಕಂಡುಹಿಡಿಯುವುದು; ಸಂಕೋಧನೆ: ನೈಕ್ಸಾನಿಕ ೪೦ 
ಪ್ಯಾರಗಳ ಪ್ರಭಾನದಿಂದ ಲಾಭದಾಯೆಕವುದ ಅನೇಕ ಮಹತ್ಕಾರ್ಯ 
ಗಳು ಸಾಧಿಸಲ್ಪಡುತ್ತಿದೆ (ಜೀದಾತ್ಮ. ಮುತ್ತು. 1). (ಸ) 
ಅನಿಷ್ಟೃತ (ಗು).೧. ಉಂಟಾದ; ಕೂಡಿದ; ಅಎರ್ಭವಿಸಿದ: ೫೩ 
ಬಂಧನಾವಿಷ್ಯೃಕತ್ವಳಿತಂವಿಸ್ಕೃತ ಪಕ್ಷೃವಾತನದಪೂರ್ವಾಳೋಕನಣಾ 
ಇತುಳಾಳುಳಿತಾಂತಕರಣಂ (ಅದಿರು. ೪-೬೩೦)  ಈವುದತಿವಿತದದ್ದತ್ತಿ 
ಗುಣಾವಿಷ್ಯೃತನಪ್ಪ ಸುತನನೆಂದುಜ್ಞ ಲಮುಳ್ತಾವಳಿಯಿಂ ಜನಕಾಸನ 
ದೇವಿಯರಂ ಜೀವಿ ಕಾಗದಿಂದರ್ಟಿಹಿದಳ್‌ (ರಲ್ಲಿ. ೪-೪೨). ೨, ಪ್ರಕಟಿ 
ಗೊಂಡ; ಬ್ರಳಾಕವಾದ; ಸ್ಪತ್ಛಗೊಂಡ: ಅವಿರ್ಯೃಕಥಿಯಮಂ... 
ಅಗಣ್ಯಪುಣ್ಕನಿಲಂಯೆಂ. . . ರಾವಣಸುಗ್ರಾಹಿರತ್ನಮಂ ಹಾಧಿಸಿದಂ 
(ಪಂರಾಮಾ, ೧೦-೧೯೮) | ಅವಿಸ್ಕೃತೆ ಕುಸುದುವಿಸರವೆನೆ ಶಿಬಂದನಂ 
ಎ ಕಾಗಳಾಯ್ತು ರೈವಶಕ್ಕೆಲಂ (ಆಗದಿ. ೧೩-೧). (ಸಂ.) 
ಅನಿಷ್ಟ (ಗು). ೧. ಆವೇಶದಿಂದ ಕೂಡಿದ: ಕೋಕಾವಷ್ವನೂ ಕಾಂತಿ 
ಹೀನನೂ ಆದ ಅರಸನು... ಬೇರುಸಹಿತವಾಗಿ ಕಿತ್ತ ಕಮಲದಂತೆ 
ತೋರಿದನು (ಕೇಸಿ ೧೧೫). ೨. ಭೂತಗ್ರಹಾದಿಗಳು ಮೈಮೇಲೆ 
ಬಂದ, --ಒಳಹೊಕ್ಳು: ನಂತಲೋಚನಂನ್ನೂ ಕಾಲಿಯ ಮುಂಜಿ 
ಕೈಟೋಡಿಸಿಕೊಂಡು ಆವಿಪ್ಟರಂಕೆ ನಿಂತಿದ್ದರು (ಎ೦೩ ೧೪). (2) 
ಅವಿಷ್ಟತೆ (ನಾ). ಆವೇಶಕ್ಕೆ ಒಳಗಾಗಿರುವುದು: ಭ್ರತ್ರಕೋಕಗ್ರಜಾ 
ವಿಷ್ಠತೆಯ ಕಡುಪಿನಿಂ ಲೆಕ್ಕಿಸದೆ ಬಂದು (ಪಡಳಾ. ೧೨-೩೪). 
(ಸಂ. ಅವಿಷ್ಟತಾ) 


ತಿಳಿಗೊಳನುರೊಡಂ ಮಣಿಯ ಫೀರ್ಗಳನಾನಿಲನೂಗಲರ್ಕುಮೇ |3| ಅದಿಷ್ಟಲಿಂಗೆ (ನಾ). [ವ್ಯಾಕ] ವಿಕೇಷಣಕ್ಕೆ ಅಧೀನವಾದ ಲಿಂಗ; 


(ಉಪಾ. ೪6೬) 1 ಬಲ್ಬಿಂಡೆ ಶಕ್ತ ಬ್ರಯಾನಿಲತೃಂಗಾರೆಡೊಳಸಿ ಪೇಹಿ 
(ಹೂಸ. ೧-೪). ತಿ. ಕೂಡಿದ; ಸೇರಿದೆ: ಕರ್ಳಶಾಂಗಿ ಧುಜಂಗಾವಿಲೆ 
ಬಸದೊಳೂಕುತಿರ್‌ಳ್‌ ಲಲಜಿಯೆನ್ಕುಂ ಕುಳೀರಮುದ್ದತ್ರ್ಯಂತಂ 
(mes. ೧೯-೧೧); ಕುಳುವಬ್ರಾಹ್ಮಣಭಕ್ತಿಯಿಂದೆಯುಮುದಾಡಾಸ್ಮತ್ರ 


ಸಾದಕ್ಟೈದೀ ಸ್ಥಳಮಂ ವರ್ಜಿಸಿ ಫೋಗಿದಾವಿಲ ಲಸಟ್ಟಿ(ರೆಂಗಳೆಂದಂಕು 9 


(ವಿವೃಸೂ. ೧೩-೩೧). ಆವಿಳೆ; ೨. ಫುರಾಆಕವಿ ಪ್ರಭು ಪ್ರಯೋಗುವಿಳ 
ಸದ್ದುಕೋದಯಮನಾಯ್ನು (ಕವಿರಾ. ೨-೧೬) ; ಬಾಡೆದಾನಳಾವಿಳದ 
ಳಮೂ... ನೋಡಿದನರ್ಣವಮಂ ಗುಣಾರ್ಜವಂ (ಲಂನಭಾ. ೪-2೫). 
(ನಾ). ೩. ವ್ಯಾಕುಲಿಶ; ಹಿಡಿತ: ಆಸೂಯೆಯಿಂದಾವಿಳರಾಗುತ್ತೆಸಗೆ 


ಉರೊಳಂ ಪೊಬ್ಬರೆಯಂ (ಹೀಕಿರೂ. 11, ೧೨೪); *ಆವಿಳರಿ್‌ ಎ ವ್ಯಾಳು ಆ 


ಲರು * (ರೂ. ಬ್ಬ). [ಹಂ.] 


ಪಾಡ್ಯಲಿಂಗ: ಅವಿಷ್ಟಲಿಂಗಳ್ಳಂ ಶ್ರಿಯಾವಿತೇಷಣಕ್ಕಂ ಬಬ್ಬರಿಂದೇಕ 
ದಡಸಮಕ್ಳುಂ... ಅನಿನೈಲಿಂಗಳ್ಳೆ - ಬೇದೆಂಗಳ್‌ ಪ್ರಮಾಣಂ (ಕರುವ. 
೧೪೪ ವೃತ್ತಿ, ಪ್ರಯೋ). [ಅನಿಷ್ಟ * ಲಿಂಗ) 

ಅನಿಷ್ಟೆ (ನಾ). ಧೂಶಗ್ರಹಾದಿಗಳ ಡೇಪೈಗೆ ಒಳೆಗಾದವಳು: 
ಅದಂ ಕೇಳಲೊಡನೆಪ್ನ ನಿಶ್ತಿಯೊಳುಂಮನಗಿದಂತಾಗೆ. . . ಕಂಬನಿಗಿಡಿ 
ಗಳಿಂದುರುಫುವಂತವನಂ ನೇಡುಂ ನೋಡುತಾನಿತ್ಟೆ ಯಂತೆಸ್ನನಾಸಟ್‌ 
ಯದೆ (ಕಾಂ: ೫೩೨). (ಸೆಂ, ಆನಿಷ್ಟಾ) 

ಅವಿಸು (ಕ್ರಿ). ಆವಿಯಲ್ಲಿ ಅಥವಾ ಉಗಿಯಲ್ಲಿ ಬೇಯಿಸು : ಮಡಿಕೆಯ 
ಕಂಠಕ್ಕೆ ಆಂದರೆ ಕಟ್ಟಿಗೆಯ ಕಟ್ಟನಿಕ್ಕಿ ಅದರೆ ಮೇಲೆ ಅದರೆಯ ಟಗುರು 
ಒಂದು ಹಿಡಿಯಫಿರಿಸಿ. .. ಇಡ್ಡೆಲಿಯ ಹಾಗೆ ಆನಿಸಿ (ವಿರೈವಿ. ೧೪೨). 


(en, * ಇಲ) 


ಅಖಿಳ 


ಆವಿಳೆ "ಆವಿಲ' ನೋ. 

ಅನೀಕ್ಷಿತ (ಗು). ನೋಡಲ್ಪಟ್ಟ ; ನೋಡಿದ: 
ಫೃಕನಾಸ್ಟೃಪ್ಟಕಪಿಳನೊಯ್ಯನೆ ಸಾರ್ದಂ . 
(tad. ೨-೬೬). (ಸಂ.) 


ಕೃತನಿತ್ಯದಾನನಾನೀಕ್ಷಿತೆ 
. ಚತುರನರಸಿಯನರಸಂ 


ಆವು (ನಾ). ಹಸು; ಆಕಳು : “ಗೋವಿನೊಳಗಾವುಮೂಳಳುಂ (ಕತರ. | 3 


೧೧) । ರುಡೆ ಮೇಣು ಬಿಳಿದು ಸಾಸಿನೆ ಬಜೆ ಬಿಟಲಿನ ಬೀಟಮೆಂಬಿನೆಂ 
ಸರಿಗೊಂಡಂತಜಮೂತ್ರದೊಳರೆದೆಡ್ಚುಗೆ ನಿಡೇಟೈಯಿಂದೋಲೆಯಾವು 
ಮಟ್ಟಿಂ ಕಅಕಿಗುಂ (ಲೋಕೋ ವ. ೯-೧೯೬); ನಾಲುಂ ಶೀಲಮು 
ಮುಳ್ಳುವುಂ (ರರ್ಮಾಮ್ಯ. ೩-೧೯); ಊಡದೆ ಅವಿಂಗೆ ಉಣ್ಣದ ಕಜುವ 
ಬಿಟ್ಟಂತೆ (ಬನವ. ೧೯); ಅವು ಕಾಯಪೋಗಿ (ಘುರಂದ. ೧-೧೦೪-೧) ; 
ದಾಡ ತಿಂದಾತಂಗೆ ಆಡೇನು ಆನೇನು (ಸರ್ವಜ್ಞ. ೯೪೨). 
ಅವಪಳ್ಳಿ ಎ ಗೋವುಗಳ ಹಳ್ಳಿ; ತುರುಹೆಟ್ಟಿ: ದೇವಕಿಯ ಜಕರ 
ದಲ್ಲಿ ಬಂದನ ಅದದಳ್ಳಿಲಿ ಓಂದನ (ಪ್ರಸಕೀ. ೫-೨). 
(ಡೇ. 6 ತಮಿ, ಅ; ಮಲ. ಅ, ಅನ್‌; ತೆಲು. ಅವು ಆಸ್‌; 

ಕುರು. ಓಯ್‌) 

ಆವುಂಡಲಗೆ "ಅವುಂಡಲಗೆ' ನೋ. 

ಆವುಂಡಲಿಗೆ "ಅಪುಂಡಲಗೆ' ನೋ. 

ಆವುಂಡಿಗೆ (ನಾ). ಕಾಲಿನ ಮಣಿಗಂಟಿಗೆ ಬರುವ ಗಂಟುಕೋಗ: 
ಅವುಂಡಿಗೆ (ಡರಣಗ್ರಂಥಿರೋಗ) - ಸೊಗಯಿವ ದುಣೆಬಂಧಂ ತೊಟ್ಟನೆ 
ಕೊಳೆ ಕೋನುಳಿಕೆಗೆಟ್ಟು ಗಂಟಾದೊಡೆ ದಾಜಗಳಳು ನೆಡೆಯಲಾವುಂ 
(ಗಂ - ಟಂ)ಡಿಗೆಯೆಂಬುದು ಗಂಟು ಕುಂಟುದವಲ್ಯುಂ ಹಯಮಂ 
(ಅತ್ವಕಾ. ೧೨-೧೪); ಶಳಲಿಂಗ ಕೂರ೯ಲಿಂಗಂಗಳ[ಳಾ) ದುಂಡಿಗೆ ಗಂಟು 
ಗಳ್‌ (ಅತ್ವಕಾ. ೧೫-೨೨). (1) 

ಆವುಕ (ನಾ). ತಂದೆ; ಜನಕ: “ತಂದೆಯಂ ಆವುಳಸೆಂಬುದು? 
(ಹಲಾಯು. ೧೬-೪೯); “ಇನಳನಾವುಕನಕ್ಕು" (ಮಂಗಳಾ. ೨೬-೧೦); 
ಅಫುಕನನೀ ನಿರ್ಬಂಧದಿಂ ಬಂಧದಿಂ ಬಿಡಿಳುಂ (ಜಗದಿ. ೨-೪೫). (ಸಂ. 

ಆವುಳ್ಳ (ನಾ). ಒಬ್ಬಾತನ ಹೆಸರು (?): ಸ್ವಸ್ತಿಶ್ರೀ ಶ್ರೀಫುರುಣ 
ಪ್ರಫಿನೀರಾಜ್ಯಂಗೆಯೆ ವೈಳಕಟ್ನಾಡರ ತಚ್ನ್‌ಯೂಲಾಳ ಅಧ್ರಕ್ಕ ಇಯುರೆ 
ಪಣುಪುಟ್ಟು ಇದಕ್ಕೆ ಸಾಕ್ಷಿ (ಎಳ. 1೪, ಗುಂಡ್ಹು ಶೇ. ೧೬-೧3 750). (1) 

ಆವುಗೆ "ಆವಗೆ' ನೋ. 


೨೦ 
ಅವುಗೆಕಿಚ್ಚು "ಅವಗೆಗಿಚ್ಚು' ನೋ. 
hoe "ಆವಗೆಗಿಚ್ಚು' ನೋ. 
ಆವುಗೆಮನೆ (ನಾ). see ಮಣ್ಣಿನ ಪಾತ್ರೆಗಳನ್ನು ಸುಡುವ 


ಓಲೆಯಿರುವ ಮನೆ: ನಾಜೂಕಿನ ಹಿಂಗಾಡಿ ಪಾತ್ರೆಗಳನ್ನು ಅಲಂಕರಿಸು 
ಪುದಕ್ಕೂ ಶಿಶ್ಷಣಕೊಟ್ಟು ಟ್ಟ ಗ್ರಾಮುಳ್ಕೊ ಂದರೆಂತೆ ಅವ್ಯಗೆದುನೆ ಮಾಡಿಕೊಟ್ಟು 
ಸಾಮೂಹಿಕ ಕೈಗಾರಿಕೆ. ಏರ್ಪಡಿಸಿದರು (ಗೊಂಡಾರ. ೨೧೨). 
(ಅತೆ (ಆ ಅವಗೆ) * ಜುನೆ) 

ಅವುಜ, ಅವಜ, ಆವುಚೆ (ನಾ). ಒಂದು ಬಗೆಯ ಚರ್ಮವಾದ್ಯ: 
*ಅಗ್ಗಟ್‌ಕೆ » ಲಾಲವಿಂಡಿಗೆ, ಅವುಜದ ಮುಟ್ಟು (ಅವುಜ ಇ ಸಂಗೀತ 
ವಾದ್ಯ) * (ಕಮರ. ೫0.೧); ತಾಳಬಾವುಜ ಮೃದಂಗ ಳರಡೆಗಳ ರವದಿಂ 
(ಹಿದ್ನೇಧು.೧ ೩-೨೪). ಆವಜ: ಅವಣ ಡಂಗು ಶ್ರೀಮುಖ ವೀಕೆಗಾಜರು 
ತಾವಾಗ ತಂತಮ್ಮ ಕಲೆಯ ಭಾವ ಬಿನ್ನಣದೋ ಚಾ ಕೇಳಿಸಿದರೆ (ನಾಗಳು. 
33-೬೧). ಆವುಣೆ: ನಟಟಪಕು ಫಣಫಣಕು ಛತಲೆನಿಸುಬಾವ್ರಕೆಯ 
(ಹಂಬರ. ೧೧-೧೬೬); ಭೋರ್ಗಕೆದ ತಂಬಟಿ ಭೇಂ ಡೊಳ್ಳುವಾದ್ರಣೆ 
ಮುರುಜೆ ಸರಗೊಡುವ ಕಂಬ (ರಾಧಡ. ಇ-೬). "ಅಡ್ಡಾವುಜ' ಪರಾ. |ಐ. 

(ಪ್ರಾ. ಆಉಜ್ಜ: ಆಒಜ್ಜ ಆ ಸಂ. ಅಕೋದ್ಯ] 


ಇ 


Lov 


ಅವುದು 


ಅವುಜಕಾಅ (ನಾ). ಆವುಜವನ್ನು ಬಾರಿಸುವವನು; ಅವು: 


ಉಲ್ಲಾಸದಂಕಳೆಯುಂಕೆಗಳಾ ಕೊಲ್ಲಣಿಗೆಯೊಳಗೆ ಕೇಳಿಸಿದ ಯ 
ಕಾಣನೆಟ್ಲರ ಟಿತ್ತ ಜುಮ್ಮೆನೆಲು (ಛಂದ. ೧೨-೩೯); ಅವುಜಳಾ ಮಕ್ಕಕ್ಕೆ (ಇಂ. 
ನರ್ಕಕಿಯರೊವಿ ಮೆಬ್ಬನೆ ಶಿಕ್ಷಿಸುವ ಕೋನಿದಾಬಾರ್ಯ (೪೫೨ 6 
3-೨೩). [ಅವುಹ * -ಇಣ) 2 
ಆವುಜಿಗ (ನಾ). » ಆವುಜಕಾಅ : ಶ್ರೀ ಕೆಂದರ್ಪೇೇಕ್ವರಡೇರಣೆ 8 
ಯು(ಅವು)ಜೆಗೆ ಮಸಣೋಟಂಗೆ ಹಡಪನಳಂ... ಬಿಟ್ಟಿ ಮಕ್ತ [3 
(೪.1, ೧೬-೫೪; 1522); ತಾಳರರರೊಂದೆಸೆಗೆ ಅತ್ರಜಗರೊಂಡೆಸಸ. ಜ್ರ 
ಟೆಬ್ಲುತಿರೆ (ಬಾಹೂರ. ೧೮೧-೨೯), ಅಧ್ರಕಗಂ ಕಂದಬಟ್ಟಿಗೆಯೂ 98 
ಕೊಳ್‌ ತಗುಳ್ಳಿ ತತ ಕರತಳಮಂ . . ಎ 6 
ಬಹುಲಾಕೆಯೊಳತಿಮಧುರವೂಾಗೆ . RR (ಈ 4 
೪-೫೪ ದ). [ಆವುಟ * -ಇಗ) ಆಗ್‌ 
ಅನುಜಿಗಿತಿ (ನಾ). ಆವುಜವನ್ನು ಬಾರಿಸುವವಳು : ಅವುಳಗಿಕಿ, ಕಸ್ಪಶ್ಕೆ (ತೆ 
ಗಿತಿ (ಕಮದ. 300 ಪ್ರಯೋ). [ಅವುಳಿಗ* -ಇತ್ತಿ (ಆ.-ಇ್ತಿ) ens 
ಅವುಜೆ "ಅವುಜ' ನೋ. ' 


ರೆ ರಿಕ್ತರು; ಸರಕೇನನೂ ಬಯಸದಿಹ "ಆವರ ಳ್ಳ ಜೇಳರು 
(ಸಹತ. ೧೧); ಈ ಅದ್ಭುತ ವೃತ್ತಿಗಳಿಗೆ ದೈದಾಂಕನನ್ನು ಕ 
ತನ್ಮೂಲಕ ಪ್ರಾಶಸ್ತ್ಯವನ್ನು ಉಂಟು ಮಾಡಬೇಕೆಂದು ಹೀಗೆ ಅವಿ] ೪406 
ಗಳನ್ನು ಹುಟ್ಟಿಸುವುದು ನಮ್ಮ ಅರುಭವಸಿದ್ಧವಾಗಿದೆ (ಕಾಗೆ. ೬): 
ಈ ಅವುಟ ಯಾರ ಹತ್ತಿರ ಎತ್ತುತ್ತೀಯೆ (ರಗಳ. ಇ). ಅವಟಿ: ನಕ್ಕಿ 
ನಿಮ್ಮ ಮನೆಯ ಮದುವೆಗೆ ಬರಶಾರದೆಂದು ನಿಮ್ಮೂಂನಲ್ಲಿ ಮಾಡಿ 
ಳಂಬ ಅವಟಿ ಶೆಗೆದಿರುವಹಾಗೆ ಳಾಣುತ್ತೆ (ಶ್ರೀಕಳೆ. ೧೦೦). (1) 

ಅವುಟಕಟ್ಟು (ಕ್ರಿ). ಸೋಗನ್ನು ಹಾಕು: ಮಂತ್ರ ಮರೆತುಹೋದ 
ಅಟಾಟೋಪದಿಂದ ಅವುಟಕಟ್ಟು ವ ಹಾಗೆ ಗುದ್ದಲು ಕೈ ಸೋಟಿ 
ಯೋದಾಗ ಘರ್ಜಿಸಿ ಗದ್ದಲ ಮೂಡಿದೆ ಹಾಗೆ (ಉಮರಾ. ೩೬). 

[ಆವುಟ ಕಟ್ಟು) 

ಅವುತಿ (ನಾ). ಒಂದು ಬಗೆಯ ಆಯುಧ (?) : ಕೃತ ಎಂಫ 
ವೀರಭಟಿಕೋಟ ಭಯಂಕರಮೂಗೆ ಬೀಸುಬಾವುತಿಯೆ (ಶಾಳಾ. ಬೆಳ 
ಉಪುತಿಯ) (ರಂನಧಾ. ೧೦-೫೦); ತೊಳಗುದ ದಾಳ್‌ ತಲತ್ತ 
ಕಕ್ಕಡೆ ಬುಂಧುಕದೊಳ್‌ ತಗುಳ್ಳು ಪಜ್ಮಳಿಸುವ ಪಂಡರಾಯುಳೆ 
ಮಗುರ್ನಿಸುವಾದುತಿ (ಪಂಪಛಾ. 0-೭4). (1) 

ಅವುದು (ಸ). ರೂನಗಳು (ಪು. ಎಳೆ). ಅಷ, ಅವನ್‌, ಆನನ 
ಆವೊಂ, ಅವೊನ್‌ (ಸ್ತ್ರೀ. ಏಕ). ಅವಳ್‌, ಆವಳು (ಬಹುವ) ಆಳ್‌! 
ಆರ್ಕು, ಅವರ್‌, ಅವರು, ಅವುವು (ವಿಕೇ) ಅವ: ೧. ಪ್ರಶ್ನಾರ್ಥಸ 
ಸರ್ವನಾಮ; ಎಂತಹುದು; ಎಲ್ಲಿಯದು; ಏನು: ಕಾಲಂಳಲ್ಯ 
ಕೊಟ್ಟ ಭೂಮಿ ಅವ್ರದೆನ್ನೊಡೆ (ಎಳ. ೫4 ರಾರಣ. ೧೬-೧೩; 90); 
ನೀನಾರ್ಗೇನೆಂಬೆಯಾವುದು ಳಾರಣದಿಂದನುನ್ನ ದೊಣೆಯಂ ಫೊಕ್ಳಿರೇ 
(ಪಂಶಧಾ. ೧೨-೨೦೬ ವ); ಬರೆವಿದು ಟಚೋಡೈವಾರ ತನಯಂ ಶೆಳಾ 
ಪುದು (ಕಾಡಂಉ. ೨೯); ಕೃಷ್ಣಗೊಲಿದರಿಗಾದ್ರದರಿದೆಂದು (ಕುಖ್ಯಾಕ್ರೊ 
೩-೧೦) ; ನೆಲನಾವುದಾಗಸನಾಧ್ರದೆನ್ಕೆಸೆಗಳ ಹೊಲಬಾಧ್ರದೇದು ತೋ 
ಸದೆ ಜಲನಿಧಿ ಜಲವ ನುಂಗಿದವೊಲು ದಾಣಾದ್ದಿ ಬಲ ಗೂಡಿ.ಹಂಯ 
ನುಂಗಿದುವು (ದೋಹ ೪0-4೬). 3. ಸಂಬಂಧಾರ್ಥಕ ಸರ್ವನಾಮ: 
ಅಧುದಂತರ್ಬಹೀರೂಪದಿಂ ವಿರದೆ ದರ್ಶನಾವಗನ್ಮುಂ ಅದೆಬ್ಬದುಸತ್ಕಾರ 
ಭಾಸಿ (ಅದಿವು. ೨-೯ ದ); ಅವುರು ಜೆಳೆಗುಂ ವೃಷ್ಟಿಯಿನಾ ವಿಷಯ 
ದೇವಮಾತೃಳಂ (ದಸ್ತುಳೋ. ೨೬-೩೬). 


ಆವುಪನ್ನ ಹಿಂಗ ಆವೇಗ 


ಆನಂ: ತಾಸುವಂಗಂಪಡಿಡನ್ನಮೂಡೆಸಳದೊಳ್ಳೆರ್ಮೂಡಿಗಂಗೊಪ್ಪರೇ ತಿ. ಸುತ್ತುವರಿದ ; ವ್ಯಾಹಿಸಿದ; ಆವರಿಸಿದೆ: ಭದ್ರೆ, ನೀನು ಛಯಾ 
(ಎಕ. 3೪, ತಾಗರೂ. ಹಾಸಣಗಿ; 972) ; ಆವಂಗಿಂದ್ರಿಯವರ್ಗ ಮುಂಟು ವೃಕಳಾಗಿದ್ದೀಯೆ (ಕಾ೨ತಲಾ, ೧೯೫), (೫) 
ಮನಮುಂಟಾದಂ ದಿಟಿಂ ಕಾಣ್ಬನಿನ್ನಾದಂ ಕೇಳ್ವಂ (ಳದಂಘಾ, 0೫0). | | ಆವೃತಿ (ನಾ). ೧. ಹೊದಿಕೆ; ಅವರಣ. ೨. ಸುತ್ತುವರಿಯಲ್ಪಡು 
ಅವ್‌: ದುರುಳುಂ ಮದಿಲಾಬರೆದರಕರೀರೆನುಂ ಪೇಟ್ಮುಮಾವ ಪುದು; ವ್ಯಾಸಿಸಲ್ಪಡುವುದು. [ಸಂ.) 
ನಲದಂ ಶೇಟ್ಲುಂ (ಕವಿರಾ. ೧-೪೦) ; ಸಮಾನನಾವನೊ ಸಾಹಸಭೀಮ | 3| ಆವೃತ್ತ (ಗು). ೧. ಸುತ್ತ ತಿರುಗಿದ; ತಿರುಗಿದ. ೨. ಹಿಂದಿರುಗಿದ; 


ಭೂಪಗೊಳ್‌ (ಗೂಯು. ೧-೨೨). ಅವನು : ಗುರು ಮುನಿದವಗಡಿಸಿದರೆ. ಮತ್ತೆ ಬಂದ. (ನಾ). ೩. ಅಗೆಯುವುದರಿಂದ ನೆಲದಲ್ಲಿ ಬರುವ 
ನಿಲುನನಾವನು (ಳುವ್ಕಾದ್ರೋ. ೪-೨೫). ಆವೊಂ: ನಿಗಳಿತಉಗನಾಬೊಂ ನೀರು; * ಅನೃತ್ತಮೆಸಲಗಳೆಯಿಂದಾದ ನೀೀರ್ಗಕ್ಕು ನಾಮಂ್‌ 
(೪೩೮. ೨-೧೩೨); ಅಧೊಂ ದಾದಿ ಕಥಾತ್ರಯ ಪ್ರದಣದೊಳ್‌ ವಿವ್ವ (ಮಂಗರಾ, ೧೨೦-೨). [x] 


ಜನಂ ಬೆಟ್ಟೆ (ಎಳ. 14, ೬೪-೨೨) 16); ಅವೊಂ ಹರಹಯಂ | ಆವೃತ್ತಿ (ನಾ). ೧. ಮತ್ತೆ ಮಕ್ತೆ ಬರುವುದು; ಫುನರಾನೃತ್ತಿ. 
(ಕಟ್ಟಾನು. ೧೧೪-೨೮). ಅದೊಫ್‌ ; ಇವಾನ್‌ ಸ೦ಸುಗೆ ಅಧೊನಾನುಂ 19 "ವರ್ಣಾವೃತ್ತಿ' ಪರಾ. ತಿ. ಸುತ್ತುವುದು; ತಿರುಗುವುದು. 
ಶಿರಿಭೊನುಳ್ಳೊಡೆ (ಇ೪. ೪111, ೨೮೬-೫; 231). ಆದಳ್‌ : ಅವಳ ಕಯ್ಮ ೩. (ಪುಸ್ತಕಗಳ ವಿಷಯದಲ್ಲಿ) ಮುದ್ರಣ; ಛಾಶೆ: ಮೊಡಲತೆಯ 


ಫೆಸ್ತಳಡೆೊಳಿರ್ಫಧ್ದ ಲೋಳದ ಸಾರ ಸೂಕ್ತಿ (ಸೂಕ್ರಿಸು. ೧-೩). ಅವಳು: ಅವೃತ್ತಿ ೫000 ಪ್ರತಿಗಳು (69). ೪, [ಕಾವ್ಯಮಾ] ಒಂದು ಕಾವ್ಯಾ 
ಅನಳುದುಸುಡುದು ಮುಕ್ತಿಶ್ರೀರಧುಗೆ (ಧಕ್ರಚಿ. ೧೩-೫೬). ಆರ್‌: ಲಂಕಾರ: ಸನುಗೊಂಡರ್ಥ ಜೆದಾರೃತ್ತಿ ಮತ್ತದಾವೃತ್ತಿಯೆಂಬ ಬೆಸರಂ 
ಒಳ್ಳಿತ್ತಳೆಯ್ಕೊರಾರ್‌ (ಇಳ. ೫, ೬೧-೩ 199) ;ಕರ್ಮಕ್ಕೋಡಿ ಬರ್ಮಂ ಪಡೆಗುಂ (ಳಾವ್ಮಾರ. ೩೫೨). [ಸೂ.) 

ಕಲೈ ಕಲ್ರಉರ್‌ ಬಿನ್ನಡಮಂ (೪೨೮. ೧-೪); ಎರಳೆ ಬೀಯಕ್ಳಿ |3| ಅವೈತ್ತಿದೀಪಕೆ (ನಾ). (ಉವ್ಯಮಾ) ಒಂದು ಕಾವ್ಯಾಲಂಕಾರ ; 
ಉದದೆಡಂಗಳೊಳಾರೋರೆ (ಗಲಾಯು. ೧-೧೪). ಆರ್ಕು; ನಿಮ್ಮ ನಿಜ ಹಲವು ವರಗಳ ಸಮಾನಧರ್ಮುವು ಬೇಕೆ ಬೇರೆಯಾದ ಕಬ್ಮಗಳಿಂದ 
ಕೊಳಗಾರು ಬಬ್ಬರಯ್ಯ (ಅದರ. ಇ); ಕೋದಂಡರುದ್ರನ ತೊಡಿ ಉಕ್ತವಾಗಿದ್ದಲ್ಲಿ ಅವೃತ್ತಿದೀಪಳಾಲಂಕಾರವೆಲ್ನಿಸಿಕೊಳ್ಳುವುದು (ಕೈ ಏಂ. 
ಬಮಕುವರಾರು (ಕುಖ್ಯಾದ್ರೋ. ೧-೫೬) ; ಅರೇನ ಮಾಡುವರು ಅರಿಂದ ೨೬೨). [ಉದೃತ್ತಿ * ದೀಪಳ) 


ಕೇನಹುಮೆ (ಶಲಂಡ. ೨-೬೨-೧). ಆವರ್‌ : ಕೊತ್ತಕ್ಕೆಯೂರ ಪೂರ್ದ್ವದ]| | ಆನೆ "ಅಮ್ಮೇ' ನೋ. 

ಜೆಸಮಕ್ಕಳಳಾವರುಂ (ಎಳ. 311, ತೇಜ. ೧೯-೧೧: 913). ಆವರು: |9| ಆವೆ, "ಅವಿ ನೋ. 

ಆ ಸಿಂದೊಗಿಯ ಗ್ರಾಮಕೆ ಅನರೊಬ್ಬರು ತಪ್ಪಿ ದವರು (699. | | ಅಮೆ (ನಾ). *ಸಾಹಿವೆ* (ಕಲ್ಪದ್ರು. ಗಾಣಾಮ. ೨೪). (1. ! ತೆಲು. ಅದ) 
೩೨-೪-೧೬ ) 1131); ವಿಶ್ತೆ ಫೋದರು ಅಂಡೆ ಸುತ್ತಳಾವರು ಮುನಿದು | ಆನೆಕಲ್ಲು (ನಾ). ಔಷಧಿಗಾಗಿ ಉಪಯೋಗಿಸುವ ಒಂದು ಬಗೆಯ 
ಪಶ್ರಿಗರಿಯಾದಿಕೆ ಅಂತೆ ಅಂಚ (ಮೋತ್ತಲೀ. ೩೧) , ಸೋತರಾವರು ಧನಗೆ ಕಳು. (ಅಮ್ಮೆ (ಆ ಅದೆ) * ಕಬ್ಬು (ಆ ಳೆಲ್‌)) 

ಶಿನ್ನೆಯ ಗುಣಗಣಂಗಳಿಗೆ (೫೪೧. ಒ-ಊಾ-೧ಂ). ಅವುವು: ಅನಾಧ್ರ| | ಆನೆಗೆ (ನಾ). ಒಂದು ಬಗೆಯ ಮಾನು: ಚಕ್ರಗೆಂಡೆಯಾವೆಗ ನವಿಲು 
ಶೆನ್ನೊಡೆ (ಎಇ. ), ೩೫೦-೬ | 999) | ಅಶೆನಿಶಗಲದುನುಳ್ಳುವಾವುವಈಂ 25) - - - ಗಿಪಲುಗಳೆಂಬ ಹೊಳೆದಳಿಯ ಮಿಸನ್ಗಳಂ ತವಿಸುತಿಹ ಜೇಡರಂ 


ಸುಕ್ತೆರಟ್ಟುದ್ರ (ತಪದ. ೩೪); ಅಧ್ರಧು(ತಬ್ನಾನು. ೨೬೫ ಪ್ರಯೋ). ಆನ: ನೋಡಿದಂ (ರಣ. ೫-೪೬). (2) 
ಊತಾದ ಶಾಲೆ ವಾಧ್ರ ಮುಟ್ಟಟೋನ್‌ (ಎಳ. 11, ೨೧-೧) ೫9) ;| | ಆವೆಚಿಪ್ಪು (ನಾ). ಆಮೆಯ ಟಿಪ್ಪು (೨). 
ಪಸದನಮೂುವುದುನ ಹತುವಿಂಗದುರೋಪಫ್ಪುಗುಮೂವ ಲ (ಅನೆ (ಆ ಅನ್ನೆ) * ಟಿಪ್ಪು) 


ದಾವೆಹಳೆಂ (ಪ 9 ಪಭಾ. ೧೪-೩೪); ಆದ ದಿಕ್ಕಿಸಲಿ ನೋಡಲು ವಾಚಿ | ಅನೆಮಣ್ಣು (ನಾ). ಜೇಡಿಮಣ್ಣು: ಅಲ್ಲಿನಶೀಲ ಅರೆಮುಚ್ಚಿನಲ್ಲಿ 
ಬಾರಣ ಶೀವಿದ ಳಾಲಾಳದೊತ್ತ (ಕೂನವಿ. ೧೯೧೧೫), ಅವ್ರೊನಾವೊಂ * |೫| ದೆರತು ನಾನಾ ಬಗೆಯ ಬೆಣಡುಕುಗಳು ದೊರೆಯುರ್ರವು (ಉಲ ಪ್ರ. 
ಯಾವನು ಯಾವನು: ಅದೊನಾಶೊನ್‌ ರಕ್ಷಿಕ್ಕುಮ್‌ ಅನಂಗೆ ಧರ್ಮಂ 1, ೧೦೩೬೪) ; ಅ ಮನುಸ್ಮನು ಕುಂದುರನಾಗಿದ್ದುದರಿಂದ ರತ್ನವನ್ನು 
ಹನ್ನದಿಕ್ಕರುಳ್ಳಿನ ನಿಳ್ಳೆ (ಎಳ. 1% (6), ಹೊಳ. ೧೯೧-೧೧ 86೦). ಆಡೆಗಿಸಲು ತಳ್ಳ ಸ್ಥಳವು ಅದೆಮುಣ್ಮಿನ ಹೊಂಡವೇ ಆಗಿರೆದೇಕಬ್ಬರೇ ? 
ಅವೊಸೊರ್ಬಂ ಇ ಯಾನೊಬ್ಬನು: ದೆತ್ತಿಯನಾಧೊನೆಎರ್ಬ್ಗ್ಣನಡ್‌ದೊೊಂ (ಹುಸ. ೧೪). (ಆನೆ (ಆ ಆನಿ) * ಮಜ್ಜು (೮ ಮಣ್‌)) 

(ಇ೪. ೫೪, ೩೬-೧೬ 07). "ಏಪುದು', "ಯಾವುದು? ಪರಾ. ಅವೆವೋಡು (ನಾ). ಆಮೆಯ ಚಿಪ್ಪು (೪. 


(ಜೀ. 4 ತಮಿ, ಯಾ, ಯಾವೈೈ, ಯಾವದು, ಯಾದು ; ಮಲ. ಏ, 3. (ಅನ್ನೆ (ಆ ಅನ್ನು) * ಓಡ್ಕು) 

ಏನ; ಕೊಡ. ಎನ್ನಿ, ನರಿ; ತುಳು. ದಾ, ದಾನೇ, ಕಾನೇ, ರಾವ;| | ಅನೇಕೆ (ನಾ). ಆಸೆ; ತೃಷ್ಥೆ (?): ಲೋಕಾಯಕದೆಸಿಸಿದ ಚಾರ್ವಾ 

ಕೆಲು. ಏ. ಬದಿ; ಕೊರಾ. ಎನ್‌, ಏನ್ನ; ಹರ್ಜೆ. ಎದ್‌, ಏರಿ.) | ಕೋತ್ತಿಯನಹಿಕ ಶಕ್ತಿಯಂ ಭೇದಿಸುವಂತೇಳೆತ್ಟಣಡೊಳೆ ವಿಗತಾವೇಳಂ 
ಆವುನನ್ನ (ಗು). ಬೆಳೆದ; ಉತ್ಪನ್ನವಾದ (1?) : ಛೀಮೇಶ್ವರ ದೇವರ ಜನಚಂದ್ರಧೂಧುಜಂ ಭೇರಿಸಿದಂ (ಕಾಂತಿಧಿ. ಆ-ಂ೩ ೫), 

ನಂಡಾಡೀವಿಗೆಗಮಂಗಳೊೋಗ ಫಿವೇಷ್ಯಕ್ಕಂ ಆ ಸ್ಮಳದ ಅವುಪಂನದಡಳೆ [ಆ ಸಂ. ಅಶೇಶ್ತಾ?) 

ಲಕ್ಕ ಒಂದಳೆ ಶ್ರೀ ವೀರಪಾಂಡ್ಕದೇವರೆ ಮಠದಿಂ ಬಟ್ಟಿ ಹಾಗರೊಂದು |೨| ಆನೇಗೆ (ನಾ). ೧. ಸಂಭ್ರಮ; ಗಡಿಬಿಡಿ; ಶ್ವರೆ: ಅಗುರ್ಪರ್ಶೆ 

(ae. 18-1, 30೩-೨೫; 114), P ಈ ಶಬ್ದವನ್ನು ಆ * ಉಪನ್ನ ಕೆಯ್ಮಿಳ್ಳು ಕಾವಲ್‌ ನಡೆಕರ್ವಾಣೀಗಲೊಳ್‌ ಮುಮ್ಮಟ್‌ಸಿದ ಪಲವುಂ 

ಎಂದು ಬಡಿಸಬಹುದು. ಅಲ್ಲಿ ಉತ್ಪನ್ನವಾದ ಎಂದರೆ ೆಳೆದ| ಾಜಟಹ್ನಂಗಳಂ ಬೆಳ್ನೊಡೆಗಳ್‌ ತಳ್ಟೊಯ್ದು (ನಂವಳಾ. ೧೩-೩೪) | 

ಎಂದು ಅರ್ಥವಾಗುತ್ತದೆ. ಉಜನ್ನ ಆ ಸಂ. ಉತ್ಪನ್ನ. (1) | ವಿವಿಧ ಮಜಾಯುಧಂಗಳಂ ಕನ್ನಿಮೆನುತ್ತಾರೇಗದೆ ಕಮ್ಮ ಯ ಶಿಷ್ಕಾ 
ಅವುವು "ಆವುದು? ಪರಾ, ವಳಿಯಿಂ ತರಿಹಿದೆಂ ಮುನೀಶ್ಟರನಾಗಳ್‌ (ಕುಮ. ೩-೧೦೨), 


ಅವೃತ (ಗು). ೧. ಹೊದಿಸಲ್ಪಟ್ಟ; ಮುಚ್ಚಲ್ಪಟ್ಟಿ: ಅಂಕು ದಲ್ಕರಾ [45] ೨. ಉದ್ವೇಗದುಃಖ, ರೋಷ ಮುಂತಾದಧಾವನೆಗಳ ಉತ್ಕಟತೆ, 
ದೃತ ಕಟಿತಟರುಮಾಗಿರ್ದ ಅಟಾಳಲಾಪನುವನಿಗಿ (ವೋಶಧಾ. ೨-೪೫ ಲ). —ರೆಭಸೆ: ಕ್ರೋಧ ಅವೇಗದಿಂದ ಅವನ ಮೈ ಸಡುಗುತ್ಛಿ ತ್ತು (ರೂ). 


ಆವೇಗಿ ಓಂಓ ಆಕಕೆ 


೩. [ಕಾವೃಮಾ) ಸಂಚಾರಿ ಧಾವಗಳಲ್ಲಿ ಒಂದು: *ಉತ್ಪಾತಾದಿ| | ಅವೇಹ್ಟಿಸು (ಕ್ರಿ). ಸುತ್ತು ಗಟ್ಟ ನಿಲ್ಲು; ಆವರಿಸು; ಬಳಸಿ ಸಾ 


ಗಳನ್ನು ನೋಡಿದಾಗ ಉಂಟಾಗುವ ಸಂಧೃಮ ಅಥವಾ ಗಡಿಬಿಡಿ ಗೆ ಭೂವರಂ ಹರಿಸಹಿಕ ಪಠಿ ಯಂ ಕೂಡಿಕೊಂಡಾವೇಶ್ಟಿಸಿದ KO 
ಅದೇಗದೆಂದು ಹೆಸರು” (ಭಾರಮಾ. ೬೪4); ಮತಿನಿರ್ದೇರಾವಹಿತ್ತ ವರೆ ಗಡೆಣದಿಂ ವಾನಕನ ಮುಂದೆ ಕುಳ್ಳಿರ್ದನು (ಕೈಮಿಲಾ- ಕೀ 
ಶ್ರಮ... ಧೃತಿ ನಿಪ್ರಾದೇಗರಂಳಾ... ಇದಿಂತೆಯ್ಲೆ ಸಂಡಾರಿಭಾವಂ [ಅವೇಪ್ಟನ * - ಇಸು] 
(ಕಾವ್ಯಾಷ ೭೯%). (ಸಂ.) »| ಅವೊಂ "ಆವುದು? ಪರಾ. 
ಆನೇಗಿ (ನಾ). “ಅನಂತನಗೊಂಡೇಸೊಪ್ಪು? (ಒತ್ಮಾಂತ. ೧೨೬). ಆವೊತ್ತು "ಆಫೊಟ್ತು' ನೋ. 
(ಜೆಂ. ಅದೇಗಿನ್‌) ಆವೊನ್‌ "ಅವುದು' ಪರಾ. 


ಆಅವೇದನ (ನಾ). ೧. ಅರಿಕೆಮಾಡಿಕೊಳ್ಳುವುದು; ನಮ್ರವಾಗಿ] |ಆವೋಡು (ನಾ). ಆಳವಾದ ನೀರಿನೊಳಗೆ ಬಿದ್ದುಕೂ 
ತಿಳಿಸುವುದು; ವರದಿಮಾಡುವುಡು. ೨. ಮನವಿ. "ಆವೇದನ| | ಸಾಮಾನುಗಳನ್ನು ಮೇಲಕ್ಕೆ ತೆಗೆಯಲು ಬಳಸುವ ಕೊಳ್ಳು 
ಪಶ್ರ' ಪರಾ, (ಶಂ.) 19| ಒಂದು ಬಗೆಯ ಸಾಧನ; ಪಾತಾಳಗರಡಿ; ಪಾತಾಳ 4 
ಆನೇದನಪತ್ರ (ನಾ). ಮನವಿನಶ್ರ : ಸರಕಾರದಿಂದ ವಿಶೇಯಕವಾಗಿ (mea). (7) 
ರುವ ನಮೂನೆಯಲ್ಲಿ ಮತ್ತು ರೀತಿಯಲ್ಲಿ ಕೊಟ್ಟಂಥ ಆನೇಡನರತ್ರ| | ಆವ್ಕಾನ (ಗು). ಆವೃತವಾದ; ವ್ಯಾಪಿಸಲ್ಪಟ್ಟಿ : ನೀನದ್ದರನೂಡ 
(ಛಾಢಾ4. ಇ). [ಅವೇದನ « ಪತ್ರ) ಯದೆ ದಾನವ ಮಾನದ ಸುರೇಂದ್ರ ಮಣಿನುಕುಟಿಕಟೂದ್ಯ 
ಅವೇಶ (ನಾ). ೧. ರೋಶ; ಆಗ್ರಹ; ಉದ್ವೇಗ: “ಅಕೀ ಪದ(ಂ]ಗಾ ನೆಗ್ಗೆಲ್ಲು]ದನಾನೀ( 3) ೬ಸೊಳೆಂಕು ನೀಗುವ ಏಂ ರೂ 
(ಸಂದೇಗು) ; ಸಂರೆಂಧಃ, ಸಂಧ್ರಮಂ, ಆಟೋಪಃ- ಈ ೫ ಸಂಭ್ರಮಂ? |13) (ಪಂಪಭಾ. ೨-28), (ಸಂ) 
(ಹಾಯು. ೧೧೯-೩೬೩) ; *ಸಂವೇಗಮಾವೇಶಮಾಟೋಪಮುಂ ಸೌರಂಧ| | ಆಶಂಕಿತ (ಗು). ಶಂಕೆಗೊಂಡ; ಸಂದೇಹಕ್ಕೆ ಸಿಕ್ಕಿದೆ. "ಆಕಸ 


ಮೆಂದೆನಲು ಸಂಧ್ರದುಂ ಗ (ದುಂಗಳಾ. ೧೩೬೦-೧೬). ೨. ಆಕ್ರಮಣ; ಹೈದಯ' ಪರಾ. (ಸಂ.) 
ಹಿಡಿತ; ಪರವಶಕೆ: ದಾರುಣಕೋಷಾದೇಕ ವಿಕಾರಭವಂ ಉದ್ರಮಂಬ| | ಆಶಂಕಿತಹೃದಯ (ನಾ). ಶಂಕೆಗೆ ಗುರಿಯಾದವನು; ಸೇಷಿ 
ರೆಸಮದು ನೆಗಲ್ಗುಂ (ಳಾದ್ಮಾದ. 9೧೬) ; ಏನು ಅವೇಶದಿಂದ ಮಾತನಾಡು ಗೊಂಡ ಮನಸ್ಸುಳ್ಳವನು: ಅಂತು ಕಂಡು ಛೈತೀಂಕೆನರಾಳತ 


ತ್ತಾನೆ ಅವನು (ಊ9). ೩. ಉಂಟಾಗುವಿಕೆ; ಆಎರ್ಭಾವ:|೫; ಹೃದಯನಾಗಿ (ಉದಂಳಾ. ೫೪೨). [ಲರಂತಿ! ದಯ) 
ಕುತೇಶಯಲೋಡನನಮೂರ್ತಿ ಪಡೆದುದುರಾಣುವೇಕಮನೆಳವೆೆಯ | | ಆಶಂಕೆ (ನಾ). ೧. ಸಂದೇಹ; ಸಂಶಯ: ಬಿದಿ ಸೇಕುವಂ ಸಮತ 


ಳಳಾದೇಶಮದುಶ್ಚಲಿನಿಗಳ್ಳೆ ಪಡೆದವೊಲರೊಲವಂ (ಜ ಗವಿ. ೬-4೧). ದಾರಂಕೆಯಂ ಮಾಡುಗುಂ (ಉಂತಿಡಿ. 9-೧೫೦); ಈ ದುಃವಾತ 
೪. ಧೂತ, ಗ್ರಹ ಮುಂತಾದುವುಗಳು ಮೈಯೊಳಕ್ಕೆ ಸೇರುವುದು: ಸಂಬಂಧವಾಗಿ ಗ್ರಂಥಳರ್ತನು ಒಂದು ಅಕಂಕೆಯನ್ನು ಎತ್ತಿ ಹೀಗೆಡ 
೪ ಹುಡುಗನ ಮೇಲೆ ಧೂತದ ಅವೇಕ ಬಂದಿದೆ (ರಂ). ಔ. ಆಂತರಿಕ ಧಾನ ಹೇಳಿದ್ದಾನೆ (ಬಂಕಿಮ. ೧೩೬), ೨. ಭಯ; ಆತಂಕ: *೪6ಕ 
ವಾದ ಅನುಭವ; ಅಭಿವ್ರಾಯ (?): ಭಿಕ್ಷುಳಂ ದೇಷದೊಳುನೂ |೫| ಛಯಂ, ಆರಂಳಾ, ದರ, ತ್ರಾಸಃ, ಸಾಧ್ವಸಂ ೨. ಈ ೬ ಭಯು 
ವೇಶದೊಳುಮಾಂ; ನತಂಬಿನಿಯೆ ಕೃಲೆಸೆಡೆನಗೆ ಲಂಳೆಗೆನ್ನೊಡನೆ ದಾ (ಹಲಾಯು. ೧39-೪೨) ; ಮಗನಿಗೇನುದುದೋ ಆಳಿದಿಹಕೊ 9 
(ಶ್ರೀಉದಾ, ೨೫-೪೩೨). ೬, ಸ್ಫೂರ್ತಿ; ಪ್ರತಿಧೆ. "ಕಾವ್ಯಾವೇಕ? ದಿಹನೊ ಎಂಬುವಾಶಂಕೆಯಿಂ ಕುದಿಯುತಳತೊಡೆಗಿದಳ್‌ (ಶ್ರೀ 
ಶರಾ. (ಸಂ.) a). [ಸಂ. ಆಶಂಳಾ) 


ಆನೇಶನ (ನಾ).೧. ರೋಷ ; ಆಗ್ರಹ ; ಉದ್ವೇಗೆ. ೨. ಶಿಲ್ಪಶಾಲೆ;| ; ಆತಂಳೆಗೊಳ್‌ (ಕ್ರಿ). ಗಾಬರಿಯಾಗು; ದಿಗಿಲುಪಡು: ಕರುಣ 


ಕಾರ್ಪಾ.ನೆ: *ಅನೇರನಂ, ಶಿಲ್ಪಕಾಳೆ -ಈ ೨ ಟಿಸ್ಟಿಗರ ಮಗೆ? |. ಭಯಗೊಂಡಯಾಶಂಕೆಗೊಂಡರ್‌ (ಕಮದ. ೨೪ಜ ಪ್ರಯೋ), 


(a. ೧೪೧). ([ನಂ.) [ಆಶಂಕೆ * ಕೊಳ್ಳು) 
ಅನೇಶಭಕ್ತಿ (ನಾ). ಅವೇಶವುಳ್ಳ ಭಕ್ತಿ: ಅನಂದಿಸಿ ಕಣ್ಣು ಮುಟ್ಟಿ) | ಆಶಂಸನೆ (ನಾ). ೧, ಹಾಕೈಸುವುದು ; ಕೋರುವುದು. 3. 3 
ಆಯಾ ಎಂಬುದು ಅವೇಶಧತ್ತಿ (ಮೊ9ದೂ, ೧೩-೬೩೬). [ಅದೇಶ » ಧತ್ತಿ) ಹೇಳುವುದು; ಉದ್ರೋಹಿಸುವುದು. (ಸಂ.] 


ಆನೇಶಿಕ (ನಾ). ಅಭ್ಯಾಗತ; ಅತಿಥಿ: *ಅವೇಶಿಳಃ, ಪ್ರಾ(ಭಿ)ಹುಡಳಃ, | ಆಕಂಸಾರ್ಥ (ನಾ). ೧. ಹೇಳಿರುವ ಅರ್ಥ; ಉದ್ಭೋಹಿಟ 
ಅಗಂಶು।, ಅಶಿಥೀ - ಈ ಇ ಬಿರ್ದ್ದಿನಂ” (ಹಲಾಯು. ೫೯-೨೦೩). [ಸಂ.) ೩3) ಅರ್ಥ. ೨. ಪ್ರಶಂಸೆಮಾಡುವ ಉದ್ದೇಶ. ೩. ಇಚ್ಛಾರ್ಥ. (೬ 


ಆನೇಶಿಕೆ (ನಾ). ಆಗಂತುಕಳಾದ ಹೆಂಗಸು; ಆಭ್ಯಾಗತಳು (4).| . ಆಶಂಸಿತೈ (ನಾ). ಹಾಕ್ಳಿಸುವವನು; ಕೋರುವವನು. (೫) 
(ಸಂ. ಆವೇಶಿಕೀ) ಆಕಂಸು (ನಾ). » ಆಶಂಸಿತೃ. [ಸಂ] 

ಅವೇಷ್ಟಕ (ನಾ). ಬೇಲಿ, ಪ್ರಾಕಾರ, ಗೋಡೆ ಮುಂತಾದ ಅವರಣ; | | ಆಶಂಸೆ (ನಾ). ೧. ಹಾಕ್ಳಿಕೆ; ಕೋರಿಕೆ; ಬಯಕೆ. ೨. ಘೋತ 
*ಅನೇಷೃಳಃ, ವೃತ್ರಿಃ -ಈ ೨ ಬೇಲಿ? (ಹಲಾಯು. ೪0-೧೬೫). (ಸಂ. *ಹುಧಾಶಂಸೆ', "ಹಿತಾಶಂಸೆ' ಪರಾ. [ಸಂ. ಆರಂಗಾ) 

ಆವೇಷ್ಟನ (ನಾ). ೧. ಸುತ್ತುವುದು ; ಪುಸ್ತಕ ಮುಂತಾದ ವಸ್ತು |೪| ಆಶಕ (ನಾ). ಆಸೆಯನ್ನುಂಟುಮಾಡುವವನು; ಆಸೆಯಿಃ 
ಗಳನ್ನು ಕಾಗದ ಮುಂತಾದುವುಗಳಿಂದ ಸುತ್ತಿ ಭದ್ರನಡಿಸು ತುಂಬಿದವನು: ಇಪ್ವದನಜಯದಡೆ ಕಾಲರ ಕಂಡು ನೊಟು 
ಪುದು; ಗಾಯಕ್ಕೆ ಬಟ್ಟಿ ಸುತ್ತುವುದು. ೨. ಪುಸ್ತೆಕಗಳ ರಕ್ಷಾಪತ್ರ, ಮಾಡುವರ ನೋಡಿ ದೂಡುವ ಮಾಟ ರಾಟಾಳದ ಕುಂಭದ ನಾಕ 
ಹೊದಿಕೆ. &. ೩ ಆವೇಷ್ಟಕ. (ಹಂ) ಅಶಕರೆನೊಳ್ಲೆನೆಂದೆ (ಮೊ € ೪ ದು. ೩೦-೧೨೬) ; ರುದ್ರ ದೈಮೊ 

ಆವೇಷ್ಟಿಶ (ಗು). ಸುತ್ತುವರಿದ; ಆವೃತವಾದ: ಮರ್ಯೋಧನೋ ಅರ್ಥನಾರಿಗೆ ಸಿಕ್ಕಿದ ಬದ್ರೂಪ ದೈವದೆಂದಡೆ ಹೊಡ್ಮಿಯದಳ್ಳಿ ಆ 
ರಸ್ತ್ಮಳಾವಸಥಂ ದ್ರೋಣನದೀಜ ಕರ್ಣ ಧುಜವೀರ್ಯಾದೇಶ್ಟ್ರಿತಂ ಮಾಡೆ|48) . . . ಗುರು ನರನಾದ ಲಿಂಗ ಪಾಷಾಣವಾಯಿತ್ತು ಅಂಗದ ೪966 


ಸಂತಸದಿರ್ದೆಂ (ರಂಭಾ. ೧೩-೧೦೦). (ಸಂ. (ಮೋಳಿದೂ, ೫೦-2೦9). (ಸಂ. ?) 


ಆಶಯ 


ಆಕೆಯ (ನಾ). ೧. ಮನಸ್ಸಿನ ಭಾವ; ಅಭಿಪ್ರಾಯ; ಉಡ್ಜೀಕ:! 
ಶಂನು ಕವಿಶ್ಯೇನೈಲಾದರ್‌ ತದೀಯಾಂಥ್ರಿಸಯೋಟಂಗಳ್‌ ಮದೀಯಾ 
ಶಯಮಡೆಛದವಳ್ಳಿಕ್ಕೆ ಧ್ರಷ್ಟ್ರೋಜಹಾರಂ (ರೇಯದೂ, ೧-೨೪) , ನೃಪನ 
ಅಕೆಯದನೂಸಿರಾಳೆಯುದರೆ ಮಧ್ಯದಲಿ ನಿಖಿಲಾತೆಯಂ ತೀವಲ್‌ (ತಬಪು. 
೪೨೩). ತಿ. ಮನಸ್ಸು; ಹೃದಯ: ಸಂಠಯರಹಿತಾಶಯೆ ಸಮೇತ | ೨ 
ಉನಂದಯುತರ್ಥ ಭಯಧಶ್ರಿದೆರಕು ನುತಿಸಿದರ್‌ (ರಾಜ ಕೇ, 9೪೯). 
೩. ಆಧಾರ; ಆಶ್ರಯ: *ಅಧಾರದಲ್ಲಿಯುಂ ಆತೆಯಮೆಂಬುದು * 
(ಹಲಾಯು ೬೩-೧೨), ೪, ಕೋರ; ಚೇಲ. "ಅಂಡಾಶಯ', 
*ಅನ್ನಾಶಯ', "ಆಮಾಶಯ' ಪರಾ. ಔ. ಸಂಸ್ಕಾರ: *ಅಶಯ| 
ನೆಂದರೆ ಧ್ವಕ್ಕವಾಪಗಳೆ ಪ್ರದೃಶ್ತಿಗೆ ಕಾಧೆಣಬೂದ ಸಂಸ್ಕಾರೆ* (ಓಂದಸಾ. |19 
೩). ಹಿ. ನೀರು. ೭. ಆಸ್ತಿ; ಸ್ವತ್ತು. 6. ಹಲಸಿನ ಮರ. 
೯. ರೋಭಿ; ಜವ್ರಣ: *ಅಭಿಲ್ರಾಯಂ ಕಂಟರಮಿಂಕಾಶಯಮಕಳ್ಳು? 
(mms. ೯೪). [Ze] 

ಆಕರ (ನಾ). ೧. ರಾಕ್ಷಸೆ. ೨. ಆಗ್ನಿ. (ಸ) 

ಆಕಾಂತ (ನಾ). ದಿಪ್ಬಿನ ಕೊನೆ; ದಿಗೆಂಶ: ವಿತದೀಕೃತಾಶಾಂಶದೊಳ್‌ | 18 
ಭಾವಿ ಜನಜನೆದಿ ಸತಿ ಬದರಿಸಿ ವಿಕಾಂತದೊಳ್‌ (ಅದಿಪು. 2-೨೩೦) 
ಮೂಂಬ್ಬಾಕಾಂಕದುಂ ಬಳ್ಳದಲಳೆದು ದಭಿದ್ರಾತಮಂ ತೂಗೆ (ಎಳ. ೪, 
ದರೂ. ೬೪-೪೬ ; 1102), (ಸೆಂ. (ಆಶಾ * ಅಂಕ್ಕ)) 

ಆಶಾಂತರಾಲಿ, ಆಶಾಂಶಣಾಳ (ನಾ). ದಿಕ್ಕುಗಳ ಮಧ್ಯಭಧಾಗ,-- 
ಪ್ರಕೇರೆ: ಬಿರಿಯೆನೆ ಡಾಶೀಯೂಢಧಿಕಾಳೇಕಕೀಸಂಕುಲಮವಿರಲಗಂಧಾ 
ಸೆತೀದಿತುತಾಂತರಾಲಂ (ಉಲ್ಮಾದ. ೩೫೫), ಆಶಾಂಶರಾಳೆ: ಮಂಗಳ 
ಭೇರೀರವಮಾಕಾಂಕರಾಳಮಂ ಶೀದ್ರವಿನಂ (ಮುತ. ೯-೧). 

(#6. (ಆಕಾ + ಅಂತರಾಲ)) 

ಆಕಾಂತೆಕಾಳೆ "ಆಶಾಂಶಕಾಲ' ನೋ. 

ಆಕಾಂತೈ (ನಾ). ಎ ಆಶಾಂಶ: ನನ್ನೆ ಯತಮುಂ ಶ್ರೀಕಾಂತೆಯಾ 
ಕಾಂತ್ಕದೊಳ್‌ ನೆಲಹಿರ್ದುನ್ಮದದೆಂಕಿ ದೆಂತೆಯುಗದೊಳ್‌ ತನ್ನಲ್ಲಿ ಯಿಂ 
ಟ್ಟಿ ಮುಯ್ಯಲನಾಸಂದಡೊಳೇಖ ದಿಗ್ವಫಿಕೆಯರ್‌ ಶೂಗಳ (ಎಳ. ೪311, 
ಹಾರ. ೧೯-೬೯4 1042). (ಸಂ. (ಅಕಾ * ಅಂಕೃ)) 

ಆಕಾಂಬರ (ನಾ). ೧. ದಿಕ್ಕುಗಳು ಮತ್ತು ಆಕಾಶ: ಸುಕನಂದಿದ್ರಆ 
ಜಯ ಜೀಯಕದಂ ಪರಿಶಕಿಸಿದೆತ್ತಾತಾಂಬರನೆಂ (ಡಂವ್ರಡಿ. ೪-೬೩ ೮). 
ತಿ. ದಿಗಂಬರ; ಜನೆ: ಅಂದರ್ಕ ಕೀರ ಯುನುಮಿತಕೆಜನಲ್ಫಿನೆಗೆ ತನ್ನ 
ಉಜ್ಯಮಂನಿಕ್ತಭಿಸೆಂದನ ಮುಗಿಪ್ರಛಾನದಾರ್ತ್ರೇಡೊಳಾಕಾಂಬರೆನಾದೊಂ 
(ಕಾಂಟಿ. ೫-೩೩ ಬ). ೩. ಶಿವ. (ಶಂ. (ಅಣ * ಅಂಬರ)) 

ಆಶಾಕೆರಿ (ನಾ). » ಆಶಾಗಜ ೧- "ಆಕಾಕರಿಕಲಭ' ಪರಾ, 

(ಸಂ. ಅತಾಳಂನ್‌) 

ಅಶಾಳರಿಕಲಧ (ನಾ). ದಿಗ್ಗಜದ ಮರಿ: ಅಂಕು ಬಲಡೇವ ವಾಸು 

ದೇವರ್‌, .. ಆಕಾಕಂಳಲಛ ಳನ್ನು ಪರಸ 
| 


೨36 


ಸೌಂದರ್ಯಕ್ಕೆ ಕುಲನಿಲಯಮುಂ, .. ಆಗಿ (ಕಾತಿಫು. ೧೪೨ ವ). 
[ಅಕಾಳಲ ೬ ಕಲಳ] 

ಆಕಾಗೆಜ (ನಾ). ೧. ದಿಗ್ಗಜ: ಆಕಾಗಜವರ್ಕಿಕೀರ್ತಿಯೆನರಾರ್‌ ಜಗ 
ದೇವನರೋಲ್‌ ಯತಸ್ಸಿಗಳ್‌ (ಎಕ. ೪1೪, ಶಿಳಾರಿ. ೧೦೬-೨೨ | 1169). 
ತಿ. ಎಂಟು ಎಂಬ ಸಂಖ್ಯೆಗೆ ಒಂದು ಸಂಕೇಶ: ಧೂತ ಗಣೇಶಂ 
ಭೂಕ ಶಉತಾಗೂರೊಳ್‌ ಯತಿಗಣಮೆಸೆದಿರೆ,.. ಇ್ರಾಂಡ ಪದಂ 
(ಆಡೊ. ೨-೧೪೪). (ಬಂ. (ಆರಾ * ಗಜ)) 

ಆಕಾಚಕ್ರ (ನಾ). ದಿಕ್ಕುಗಳ ಮಂಡಲ: ಡೇವಕೂರ್ಯಸ್ವರಮಾಶಾ ಆ. 
ಚಕ್ರದೊಳ್‌ ಬಳ್ವಳ ಬಳೆದಿರೆ (ಆದಿಲ. ೪-೩೭). (ಹಂ. (ಆರಾ ೪ ದಕ್ರ)) 


49 


೩೮೭ 


ಅಶಾಜನಕ (ಗು). ಆಕೆಯನ್ನು ಉಂಟುಮಾಡುವ ; ಭರವಸೆಯನ್ನು 
ಕೊಡುವ: ನಿರಾತಣಾದದರಿಗೆ ನಿಮ್ಮ ಮಾತು ಅಕಾಆಗಳದಾಗಿದೆ (60). 
(ಸಂ. (ಆಶಾ * ಜನಳ)) 
ಅಶಾಡ (ನಾ). ಒಂದು ಹೆಸರು (1): ಮದ್ಮಿಕೆಖೆಯ ಅಕಾಡನ ನಾಗರ 
ಸರೆ ಮಗ ನಿಡಗಟ್ಟು ಕರಡಳರ ರೇಚಪ್ಪಗಳ (ಎಳ. ಸ, ಬಾಗೇಪ. ೪೩-೩ | 
138 1). (1) 
ಆಕಾಶ (ಗು). ಮನೆದ; ಚೆನ್ನಾಗಿ ಸಾಣೆಹಿಡಿದ; ಹರಿತವಾದ: 
ಉಸ್ಮತ್ತರಿಫುಬ್ರ್ರಾಕಾಸುವಾತಾರನಡೆ ಕಣೆದುದಾರುಕಖಳ್ಗುಓ..., ಎನಿವಂ 
ಬಿಚ್ಚಲಂ ಕ್ರೆತೀಡೆಸಾಳಂ (ಎಳ. ೫1, ಉಪ. ೩೫-೨೩ ; 1160), (ಸಂ.) 
ಆಕಾದಂತಿ (ನಾ).* ಆಶಾಗಜ೧: ಅಶಾದಂತಿ ದಾಯ್ಕಿಟ್ಟುದುರ್ಕಳಿದರ್‌ 
ದಿಗ್ವರಕಂಜಿಡರ್‌ ದಿವಿಜರ (ಉಾಆ6ೇ. ೫-೬೬). 
(ಸಂ. (ಕಾ ೪ ದಂತಿ)) 
ಆಶಾದೇಶ (ನಾ). ದಿಕ್ಕುಗಳ ಪ್ರದೇಶ : ಅಶೀರ್ಣಿನಾದವಾತಾಡೇಶ 
ಮನೆಯ್ದಿದುದು.ುಂಗಳಾನಳರದನಾಳಾತಮನಡರ್ದ್ಮುದು (ಬಾಕಾಮೂ, 
೧೪-೩೨). (ಸಂ. (ಆತಾ ಡೇರ)) 
ಅಶಾಧಿನ (ನಾ). ದಿಕ್ಫಿನ ಒಡೆಯ; ದಿಕ್ಬಾಲಕ : ದೇಕಾಧಿಪರೀಜರಿ 
ಯೊಂಗುವರೆ ಅಶಾಧಿಪರಳುಳದೆ ಬೀಳುವರೆ (ಷಡಳಾ. ೧೨-೩೦ 0), 
(ಜಂ. (ಅಶಾ + ಅಧಿಪ)) 
ಆಶಾಧೀಸ (ಗು). ೧. ಆಸೆಗೆ ಅಧೀನವಾದ. ೨. ದಿಕ್ಕುಗಳನ್ನು 
ಮುಚ್ಚಿದ; ದಿಕ್ಕುಗಳಿಗೆ ಒಳಪಟ್ಟ: ಅತಿಧಥನಳಮಾಯ್ತು ಗುಣ 
ಸಂತತಿಯೊಡೆನೆ ಯತೋವಿಾರಮೂಕಾಧೀಸಂ (ಕವಿ. ೩-೧೨೬). 
(ಸಂ. (ಆಶಾ + ಅಧೀನ)) 
ಆಶಾಪತಿ (ನಾ). * ಅಕಾಧಿವ: ಸುರಪತಿ ಶಿಖಿ ಯನು ಸೈರುತಿ ವರುಣ 
ಮರುದೈನದ ಪ್ರರಹರಾಕಾಪತಿಗಳ್‌ (ಕಾಕತಿ. ೨-೧). 
(ಸಂ. (೪ತಾ* ಶಶ) 
ಅರಾಧಂಗೆ (ನಾ). ಇಟ್ಟುಕೊಂಡ ಆಸೆಗೆ ಲೋಪವಾಗುವುದು; 
ನಿರೀಕ್ಷೆಗೆ ವಿರುದ್ಧವಾಗಿ ನಡೆಯುವುದು : ಈ ರೀತಿ ಶೀವ್ರ ಆಶಾಭಂಗ 
ಮೂಡುವಿಕಿಂದು ನಾನು ನಂಜಿದ್ದಿಲ್ಬ (ಕೂ). 
(ಸಂ. (ಅಕಾ * ಛಂಗ)) 
ಅಶಾರದನಿ (ನಾ). * ಆಶಾಗಜ೧. "ಆಶಾರದನೀಂದ್ರ' ವಣ. 
(೫. (ಅತಾ * ರದತಿ)) 
ಆಶಾರದನೀಂದ್ರ (ನಾ). ಶ್ರೇಷ್ಠವಾದ ದಿಗ್ಗಜ; ದಿಗ್ಗಜೇಂದ್ರ: 
ಮೇರುಗಿರೀಂದ್ರದಂತೆ ವಿಬುಧಾತ್ರಯೀಶ್ವರನಪ್ತುಮೇಕಹಾಶಾರದ 
ನೀಂದ್ರನಸ್ತಧಿಳಲಾನಂ... ಅಹದುಬ್ಸದಟ್ಟಧ (ಎಳ. ೪1, ಕಾಂ. 
ne; 104), (ಪಂ. (ಅತಾರದನ * ಇಂದ್ರ)) 
ಆಕಾರುಚಿ (ನಾ). ೮. ದಿಕ್ಕುಗಳಲ್ಲಿ ಹರಡುವ ಸ್ವಧಾವವುಳ್ಳದ್ದು, 
—ಕಾಂತಿಯುಳ್ಳದ್ದು, ೨, ಆಸೆಯನ್ನು ಹೊಂದಿದವನು ; ಅಭಿ 
ರುಚಿಯನ್ನು ಉಳ್ಳವನು: ೧, ೨. ತನುಮನಶ್ಸಂಕೋಷ ಸಂವಾದಿ 
ಯಾಗಿಯುವಾಕಾರುಟಿಯಾಗಿಯುಂ . . . ಇಂದುದ್ಕುತಿ ಜದ್ಮೆಮಂ 
ಕೊರಗಿಪಂಕೆ (ತಾತಿತೆ. ೨-೨೩). (ಸಂ. (ಅಕಾ * ರುಟ)) 
ಅಶಾನರ್ಗ (ನಾ). ಆಸೆಗಳ ಗುಂಪು, ಸಮೂಹ: ಪ್ರಸಸ್ನೀಕೃೈತ 
ಗುರುವರ್ಗನುಂ ತರಳೇಕೃಷಾಶಾವರ್ಗಸುಂ ದೂರೀಕೃತಾರಿಷಡ್ಕಗ್ಗನುಂ 
ಎ೬ ಆಗಿ (ರಂವ್ರಥು, ೪-೨೪ ಪ). (ನೆಂ. (ಆತಾ * ವರ್ಗ)) 
ಆಶಾವಸನ (ನಾ). ದಿಗಂಬರ; ಜನೆ: ಕುಭಭಾವನೆಯುಳ್ಳೊಡಡುಬೆ 
ಮೂಡುಗುದುನೇಕಮಿನ್ನುಚ್‌ದುದೇದ್ರರಾತಾವತನಾ (ಕಲೆ. ೨೦). 
(ಸೆಂ. (ಅಶಾ * ಪಸನ)) 


ಆಶಾವಳೆಯಿತ 


ಆಅಶಾನಳೆಯಿತ (ಗು). ದಿಕ್ಕುಗಳಿಂದ ಸುತ್ತುವರಿದ: ಅಕಾವಳಯಿತ 

ಲೋಕಾಳಕಾರಮಿದೇನತಿವಿಶಾಲಮೆ (ಕವಿರಾ. ೩-೯೪). 
(ಹೆಂ. (ಆಕಾ - ವಳೆಯಿತ ( ೩ ದಲಯಿತ)) 

ಅಶಾವಾದ (ನಾ). ಯಾವುದರಲ್ಲಿಯೂ ಒಳ್ಳೆಯದಾಗುತ್ತದೆಂಬ 
ಭರವಸೆಯನ್ನು ತಾಳುವುದು: ತಳಬುಡವಿಬ್ಬದ ಅಕಾವಾದ (ನರ್ಮಳಾ. 
೧೧). (ಸೆಂ, (ಅಕಾ * ವಾಡ್ಠ)) 

ಆಶಾವಾದಿ (ನಾ). ಆಶಾವಾದವನ್ನು ಸಮರ್ಥಿಸುವವನು; ಯಾವು 
ದರಲೂ ಒಳ್ಳೆಯದಾಗುತ್ತದೆಂಬ ಭರವಸೆಯನ್ನು ಹೊಂದಿದ 
ವನು: ನಾನು ಮಾತ್ರ ಅಶಾಮಾದಿಯಾಗಿಯೇ ಜೀವಿಸತೊಡಗಿದ್ದೆನು 
(ಕೇಮಂಕ, 29೧). (ಸೆಂ. ಅಕಾನಾದಿನ್‌) 

ಅಕಾವಾರಣ (ನಾ). * ಆಶಾಗಜ ೧: ಅಕಾದಾರಣಕ್ಕಂ ಗ್ರಾಮಸೂಳರ 
ಏತತಿ ಸರಿಯೇ (ಬಸಚಿ. ೫8-೨೨). (ಸಂ. (ಅಕಾ * ವಾರಣ)) 

ಅಶಾವೇಕ (ನಾ). ಆಸೆಯ ಉತ್ಕಟತೆ; ಆಸೆಯಿಂದ ಉಂಟಾಗುವ 
ಉದ್ವೇಗ; ಪರವಶತೆ : (ಅಕಾವೇಶದಿಂದ) ಓಹೋ! (ಮಂಶ್ರಶ. 
೧೪-೩೬). (ಸಂ. (ಅತಾ * ಅದೇಕ)) 

ಆಕಾಪ್ಟ್ರಕ (ನಾ). ಎಂಟು ದಿಕ್ಕು, ಡೆಸೆ (ದಕ. ೪). 

[ನಂ. (ಆಕಾ * ಅಸ್ವಳ)) 

ಆಕಾಸೆನ (ನಾ). ಕೋರುವುದು; ಹಾಕ್ಳಿಕೆ; ಹರಸುವುದು."ಮಂಗಳಾ 
ಶಾಸನ' ಪರಾ, (ಸಂ.) 

ಅಶಾಳಿ (ನಾ). - ಆಶಾಚಕ್ರ: ಅನುಳಯಕೋರೋಟಸ್ಪಮಾವೃತಾಕಾಳಿ 
ಯೆನಿಹಿದೆಂ ರೆಬ್ಬರೆಸಂ (ನಾಕಾ. ರೇಡರೆಸಂ (ಎಕ್ಕ ೪1, ಶಿಕಾರಿ. 
೧೨೩೬-೩೬ ; 1139), (ಆ ಸಂ. ಅಕಾಲಿ) | 

ಆಶಿ, (ನಾ). ಹಾಎನೆ ಹಲ್ಲು: *ಆಶಿಓ ಜಂತ -ಈ ೨ ಜಾವಿನ ದಾಡೆ 
(ತರಾಯು. ೧೦೬-೨೦). (ಸಂ. ಅಶೀ) 

ಆಶಿ, (ನಾ). [ಕಾಷ್ಯಮಾ] ಒಂದು ಆರ್ಥಾಲಂಕಾರ: ಶುಭ 
ಪ್ರಾಯಾರ್ಥಾರಂಸಾಭಿಶ್ರಾಯದಲುಳಾರಮಾಶಿಯೆಂಬಂ್‌ ಕೆ ಲಬರ್‌ 
(ಳಾರ್ಕಾರ. ೬೬೨). ಉದಾ: ನೆಲೆಗೊಳ್ಲಿ ನಿಜಭುತಾಸಿಯೊಳೊಲಿದು 
ಆಯಾಂಗನೆ ವಿರೋಧಿದಂಶಾದಳಿಯಂ ನೆಲೆಗಿಡಿಸಿ ನಿನ್ನ ತೇಟೋಟ್ವಲನಂ 
ತಕ್ತದ್ವ್‌ಕೊಳ್ಗೆ ಏಕ್ರೈಮಕುಂಗಾ (ಳಾರ್ಕಾದ. ೬೭೫). (ಸಂ. ಆಶಿಸ್‌) 

ಅಶ್ಮಿ (ನಾ). ತಿನ್ನುವವನು. "ಬಹ್ವಾಶಿ' ಪರಾ. (ಸ. ಅಶಿನ್‌] 

ಅಶಿತ್ಯ (ಗು). ತಿನ್ನಲ್ಪಟ್ಟ; ತಿಂದ (4). , (ಸಂ.) 

ಆಶಿತ, (ನಾ). ಬಯಸಿದ್ದು ; ಇಚ್ಛೆ ಪಟ್ಟದ್ದು : ಕೆಂಗಿನಕಾಯಿ ಕಪ್ಪರ 
ಗಳನ್ನು ನಿವೇದಿಹಿ ಕನ್ನ ಅಶಿತದನ್ನು ಆಕ ಪಡೆದುಳೊಳ್ಳುತ್ತಿದ್ದ (ಧೂಮಮ- 
&೨); ದೇವತೆಗಳಾಶಿಕಬೊ? ಯತಟದಿಟ್ಟೆ ಯೊ? ವಿಧಿಯೊ? 
(ಶ್ರೀಕಾಜೂ. ೪-300). [ಸಂ. ಆಕಾ) 

ಅಶಿತಂಗನೀನ (ನಾ). “ಮೊದಲು ಹಸುಗಳನ್ನು ಮೇಯಿಸಿದ ಸ್ಥಳ” 
(ಅದರ. ಓಕೆ). (ಪಂ. (ಅಶಿಶ * ಗವೀನ)) 

ಆಶಿರ(ಗು). ೧. ಹೊಟ್ಟಿದಾಕನಾದ. (ನಾ).೨. ಅಗ್ನಿ. ೩. ಸೂರ್ಯ. 
೪, ರಾಕ್ಷಸ. (ಸಂ.) 

ಆಶಿಷ (ನಾ). ಆಶೀರ್ವಾದ; ಹರಕೆ. "ಆಶಿಷಂಬೀಟು' ಪರಾ. 

{Zo ಅಶಿಸ್‌) 

ಆಶಿಸಂಬೀಯಿ (ಕ್ರಿ). ಆಶೀರ್ವಾದಮಾಡು ; ಹರಸು: ಆತೆಂ ಪೂಜಸಿ 

ನೀಡೆ ದಕ್ಷಿಣೆಗಳಂ ಕೊಂಡಾಶಿಪಂಬೀಲುವರ್‌ (ಮೈನೂಮೆ. ೬-೧೪೪). 
(ಆಶಿಷ * ಬೀಜ] 

ಆಶಿಸೆ, ಆಶಿಸ್ಸು (ನಾ). « ಅಶಿಷ: ಮುಂಗೆಟ್ಟ ಖೋಡಿ ನುರಣವ 

ಕೊ:ಡಲಿಬ್ಬ ಕಂಗೆಟ್ಟು ಅಶಿಸದ ಬೇಡೆಲಿಬ್ಬ (ಸೂ ಯ ೯ ನಾ. ೩೮-೧೮). 


ಓಂರ ಆಶೀರ್ವಾದಸೇಸೆ 
ಆಶಿಸ್ಸು : *... ನನ್ನು ಅಶಿಸ್ಸಿನಿಂದ ಅದಕ್ಕೂ ಹೆಚ್ಚಿನ ಒಳ್ಳೆಯರು 
ಆಗಿದೆ 7 ಎಂದನು (ಸಣ್ಣಳ. vi, ೨೫೧). (ಸಂ. ಆಶಿಶ್‌) 

ಆಶಿಸು (ಕ್ರಿ). ೧. ಬಯಸು; ಹಾರೈಸು; ಕೋರು: ಕೋಡಿಗಾತಿ& 
ಕಾಡಿಬೇಡುವ ಒಡೆ ವೇಶ್ಮಾಮೂತೆ ದಿಟ್ಟಿಸಿ ನೋಡಿ (ಬನದ, ೪೨), 
ನನ್ನ ಜತೆಯಲ್ಲಿರಲು ಅಶಿಸುವದರು ಚೆನ್ನಾಗಿ ಕುದುರೆ ಸದಾಂ... 
ಕಲಿಯಬೇಕಾಗುವುದು (ಯಾರಾತ. ೩೧). 3. ಬಯಸುವಂತೆ ಮಾಡು: 
ಸರ್ವಸಂಗದರಿತ್ಯಾಗಿ ಎಂದೊಡೆ ಭೋಗಕ್ಕೆ ಮಖುಗಿಸುವೆ ಪಾಳನೆ!ಬ 
ಎಂದೊಡೆ ಪಡ್ರಸಕ್ಕೆ ಅಶಿಸುನೆ ಮಾನದ್ರಶಿ ಎಂದೊಡೆ ಸನ್ನೆಯಲ್ಲಿ 
ದೇಡಿಪುನೆ... ದೇವಾ ಎನ್ನಳವಾಡಿ ಕಾಡುದೆ (ಸಮುದ. ೪೪). 

[೪ಕೆ * -ಇಸ್ಶು) 

ಆಶಿಸ್ತು "ಆಶಿಸ' ನೋ. 

ಆಶೀರಲಂಕಾರ (ನಾ). [ಕಾವ್ಯಮಾ) ಒಂದು ಬಗೆಯ ಆೆರ್ಥಾಟ 
ಕಾರ: ಆಶೀರಲಂಕಾರ ಲಕ್ಷಣಂ (ಕವ. ೩-೨೦೬). [ಸ] 

ಆಶೀರ್ನಿನಾದ (ನಾ). ಹರಕೆಮಾಡುವ ಧ್ವನಿ, ಶಬ್ದ: ಆಹರ 
ನಾದವಾಶಾಡೇಕಮನೆಯ್ದಿದುದು (ಪಂಠರಾಮಾ. ೧೪-೬3). (ನೆ) 

ಆಶೀರ್ವಚ (ನಾ). ಹರಕೆಯ ಮಾತು; ಆಶೀರ್ವಾದದ ನುಡಿ: 
*ಅಶೀರ್ವಚಂ . .. ಸ್ವಸ್ತಿಯೆನಿಕ್ಕು” (ಶಾಜಾರ. ೧೬೯). (ಸೆಂ) ‘us: 

ಆಶೀರ್ವಚನ (ನಾ). ೧. ಆಶೀರ್ವಾದ: ಕನ್ಮು ಅಶೀರ್ವಡನದ ರಕ್ಷ ಆ 
ಯಿಶ್ತೆರು (ಸರತಿ. ೫೪ ಶ್ರಸ್ತು). ತಿ. [ಕಾವ್ಯಮಾ] ಒಂದು ಅರ್ಥಾ। : 
ಲಂಕಾರ: ಆಶೀರ್ವಡನಮದಲಲಹಿತಾಶಂಸನದಚನಮುದೆಗ ನಿನ್ನೇ 
ಪೊರೆಗಿಂತಾ ಶಿವಂ (ಉದಯು. ೧೪). [ಸಂ.) 

ಆಶೀರ್ವದಿಸು (ಕ್ರಿ). ಹರಸು ; ಆಶೀರ್ವಾದಮಾಡು : ಹಸೆಯಮೀಕಿ! ಈ 
ಕೂತಿರುವ ಕೃಷ್ಣನನ್ನು ಆಶೀರ್ಡದಿಸು (ಮೊಗ್ಗು. ೧೭) | ವಧೂವರರನ್ನು. 
ಅಶೀರ್ವದಿಸಿದರು (ರೂಢಿ). (ಆಶೀರ್ವಾದ * -ಇಸ್ಕು) 

ಆಶೀರ್ವಾದ (ನಾ). ಹರಕೆ: ಅಂತು ಪೊಡಮಟ್ಟು ಪರಮಾಶೀರ್ದ। ಆ 
ದೆಂಗಳನಾಂತು (ಳಾಪಂಲೂ. 8೦೩) ; ಆಶಸಂತಾಶೀರ್ವಾದಮಂಕೊತ ೪ 
ಉೊಬ್ಬದಗಲಿರೆಲು (ಬಸಲಿ. ೪೬೬). ಟಟ 

ಆಶೀರಾಗವಮೂಡು « ಹರಸು: ಆರಸು ಓಲಗದಲ್ಲಿ ಳುಳತಿರುವಾಗ (2 5 

ಒಬ್ಬ ಬಡದ್ರಾಹ್ಮಣನು ಬಂದು ಅಶೀವಾಣದಮಾಡಿ (ಮೂಟಲು 6 
೪-೧೨೬). {x0.} tu 

ಆಶೀರ್ವಾದಂಗೊಡು (ಕ್ರಿ). ಹರಸು; ಆಶೀರ್ವದಿಸು: ಮುಕ್ತಿಶ್ರೀ,ಟ- 
ದೊರೆಕೊಳ್ಳೆಂದಾಶೀರ್ವಾದಂಗೊ U್ರಂ ಸರಸ ಶೀದುಬತಿಲಕಳಂ 6ಎ. 
(ಸುಳುಮಾ, ೬-೧). (ಆಶೀರ್ವಾದ * ಕೊಡು) 


29 


ES. ಗವ ವಾಮನ ಮಾ ವಾಯುಭಾರ ಷು 


33 
ವಿದಂ ಕಾಲತ್ರಯನೇದಿ ಬಹುಕ್ರುತನಭರ್ವಳುಕಲಂ ಶುಭವಂಕೋಡೆಯ 
ನುತ್ತಮನಾಶೀರ್ವಾದಪರಂ ಪರಹಿತಂ ಪುರೋಹಿತನಕ್ಕುಂ (ಕಮದ 
೧೦೫ ಪ್ರಯೋ). (ಸೆಂ. (ಆಶೀರ್ವಾದ * ಜರ)) 

ಆಶೀರ್ವಾದಸ್ರಿಯ (ನಾ). ೧. ಇತರರಿಗೆ ಕುಭವನ್ನು ಕೋರುವುರ 
ರಲ್ಲಿ ಪ್ರೀತಿಯುಳ್ಳವನು. 3. ಹಿರಿಯರ ಆಶೀರ್ವಾದವನ್ನು ಏಕೆ 
ಯುವುದರಲ್ಲಿ ಪ್ರೀತಿಯುಳ್ಳವನು: ನೇಡನಿದಂ ಸಕಳ ಕಳಾಶೇರಿ 
ಸಮಸ್ತಾಧಿಕಾರಪರಿಟಿಕಣಾಶೀರ್ವಾದಶ್ರಿಯಂ... ಉದಾತ್ರ್ವಯತಂ 
(ಸುಳುಮು, ೨-೧೨). [ಅಶೀರ್ವಾದ * ಪ್ರಿಯ) p 

ಆಶೀರ್ವಾದಸೇಸೆ (ನಾ). ಹರಕೆಯಿಂದ ಕೂಡಿದ ಅಕ್ಷತೆ: ಮುನಿಗಳ 
ವನೀಶಂಗೆ ಮಂಗಳಾಶೀರ್ವಾದ ಸೇಸೆಯೆಂ ಸೂಸಲು (ಹಡಳಾ. ೩-೬). 
(ಅಶೀರ್ಣಾದ * ಸೇಸೆ] ' 


49 


43 


ಆಶೀರ್ನಿಷ 


ಅಶೀರ್ಶಿಸ (ನಾ). ಹಲ್ಲಿನಲ್ಲಿ ವಿಸವುಳ್ಳ ಪ್ರಾಣಿ; ಹಾವೆ. (ಸಂ.) 

ಅಶೀನಿಸ (ನಾ). » ಆಶೀರ್ವಿಷೆ: *ಅಶೀವಿಷ, ದೀರ್ಥಪೃಜ್ಯಃ - ಈ 
ತಿ ನಿಮಿರ್ಶ ಜಾ[ಹಾ)ವು" (ತಳಾಯು. ೧೦೫-೧೯) ; ಆಶೀವಿಷೆದಿನನೋ 
ಕಗರಾಶಿಯಸೊಳಳೆಯ್ನು ವಿಪುಳ ೩೨394 ನಿನಾಸಾಕಂಳೆಯನೀದ್ರದು 
ನಿಟಿತತೇಷಾಸ್ರ್ರಾಳಿ ಜಯಸಕಾಳಿಕೆಯನಂಸೊಳ್‌ (ತದ್ರಶು. ೧-೧೯೯). 

(ಸಂ.) 

ಆಶೀಸ್ತ್ರವೆ (ನಾ). ಮಂಗಳವನ್ನು ಕೋರುವ ಸ್ತೋತ್ರ: ಸುರಗೀತೆಂ 
ಖುರದುಂದುಧಿಥ್ವಫಿ. . . ಸುರಜಜಸ್ತೋತ್ರಂ ಸುರಾಶೀಸ್ಟ್ರವಂ.. . . ತರೆ 
ಚಿಕ್ತೊಟಸ್ಪಿಹಜುಂ ತಇಳ್ಳಿದೆಂ (ಇದು. ೧೯೨). (ಸೆಂ, ಅಶಿಟ್ಟವ] 

ಅಕ್ಕು (ನಾ). ೦. ವೇಗ; ತ್ವರೆ: ತಾಂ ಸಮರಕ್ಕೆ ಅಲುದಿಂ ಶೊಜಮತುವ 
ಮೆಂದೆಭಿಯ ಸನ್ನೆಯ ಬಹಾಶಬ್ಮಮಂ ಕೇಳ್ಮು (ಜೈಮಿಛಾ- ೧೨-೪೬). 
ತಿ. (ಜೇಗನೆ ಜಿಳೆಯುವ) ಓಂದು ಬಗೆಯ ಬತ್ತ; “ಕೆಂಬತ್ತ” 
(ದುಂ, ಟಕ). [ಜಂ] 

ಆಶು (ಅ), ಬೇಗನೆ; ಡಾಗ್ರತೆ; ವಿಲಂಬವಿಬ್ಲದೆ: *ದ್ರಾಳ್‌, ಡಡಳಂ, 
ಅಭಂ...ಇಗು, ಶೀಘ್ರಿಂ... ರುಟಿಕಿ- ಈ ೧೬ ಶೀಘ್ರಂಗ (ಹಲಾಯು. | 13. 
ಉಟ); ಪ್ರಚಂಡಲಯತಾಂಡನಕ್ತುಭಿತಯಾರು ಯಸ್ಸ್‌ಾ ನಯಾ 
(ಕಂಪಭಾ. ೪-೨೭). [ಸೂ,) 

ಆಕುಳೆವಿ (ನಾ). ಸಮಯಸ್ಫೂರ್ತಿಯಿಂದ ಕವನವನ್ನು ರಚಿಸಬಬ್ಲ 
ಕವಿ: ತಾಸನಮನಿದಂ ಬರೆಡದಾಶುಕವಿನಿಬಳಾಶ್ಷಂ (ಎಳ. ೪1, ಶಿಳಾರಿ. 
೯9-೫೫ 1191) ; ಹಗಳುನೇಸಧಾರಿಗಳೂ ನಟಸಟಿಯರೊ . . . ಆರು ೫ 
ಕವಿಗಳೂ... ಬಂದು ಕಿಕ್ಕಿರಿದರಿ (ಕಾತರಾ, ೧೦೦). (ಳನು ಕವಿ] 

ಆಕುಕವಿತೆ (ನಾ). ಸಮಯಸ್ಫೂರ್ತಿಯಿಂದ ರಚಿಸಿದ ಕವಿತ್ವ, -- 
ಕವನ: ಇದಳ ಅಲಕವತೆಗೆ ಕಾರ್ಮಿಕಲು ಕರೂಾತನದಾಡುತ್ತಾರೆ 
(ಬೇದಜೇ, ೧೦೫), (ಆರು * ಕವಿತೆ) 

ಆತುಳವಿಶ್ಚ (ನಾ). * ಆರುಕವಿತೆ: ಈ ಸಮಸ್ಕಾಪೂರ್ತಿಯ ಬದ್ಯ|23 
ಗಳು ಕಂಠಿಯ ಅರುಕವಿತ್ತರಕ್ತಿಯ ಉದಾತಂಜೆಯಾಗಿದೆ(ಳರ್ಕಾಳ.೩೨). | 

(ಅಶು * ಕನಿತ್ನ) 

ಅಶುಗೆ (ಗು). ೧. ಬೇಗ ಚಲಿಸುವ; ಜಾಗ್ರತೆಯಾಗಿ ಹೋಗುವ. 
(ನಾ). 3. ಗಾಳಿ: ಒಗೆಯುತ್ತಿರ್ಹಿನನುಷ್ಮುತಂ ಸಳಲಶಂತರ್ಗಾಯ್ತು 
ಸಂಕೋಷರೂಲುಗಟೆತಿಳ್ಳಿಂ ಬಲವಂದು ಶೀಡಿತು (ವಿಷ್ಣು ಈ. ೫-೧-೧೨೬). ೫. 
೩. ಬಾಣ; ಅಂಬು: ಅಬಿಗಾತನನಿಧಾರುಗಮನಾಲಗಾಸನರೊಳೋ 
ಸರಿಸಡೆ ತೊಡರ್ಟ ಸಾರ್ಟ ತೆಗೆರಸದು ನಿಂದು (೧೬೬. ೬-೮೩ ವ). 
೪. ಸೂರ್ಯ. (ಜಂ) 

ಅಕುಗತಿ (ನಾ). ಗಾಳಿ. "ಆರುಗತಿಮಿತ್ರ' ಸಲಾ. 

(ಇಬ * ಗತಿ) (ಖಿ 

ಆಕುಗತಿಮಿತ್ರ (ನಾ). ವಾಯುವಿನ ಸ್ನೇಹಿತ; ಆಗ್ನಿ: ಥೈರ್ಯಜತ | 
ಸುವರ್ಣಭೂಧರ ಸುಪ್ರಸೂಪ ಜರ (ಖಳ. ಖು)ಗತಿಮಿತ್ರ ಪೂರ್ಣ | 
ತೇಶೋದವಿಜಿತ ದಿನಕರ, ಬಸರಿ. ೫ ೧], (ಆದುಗತಿ ೬ ಬುಕ್ರ) 

ಅಶಕುಗತ್ವ (ನಾ). ಶೀಘ್ರತೆ; ತೀವ್ರತೆ: ಅರಿಗಳಸುವದನನಂ 33ರ 
ರೊಳಕ್ಳದಾಬಿಗತ್ತಲುಂ ಪ್ರಕಟಸಿದೆತ್ತರರೆ ಕರಮನ್ಯಕೊಡನೆೊಂರಿಕೆ | ಅ 
ತಶ್ಮೆಮ?ಂ ಭರಿಶ್ರಿಯೊಳ್‌ ಬೆಎರಿಕೊಳಡೇ (ಉಟ. ೩-೪೯). (ಸೆಂಎ) 

ಆಕುಗಮಸ (ನಾ). ಬೇಗ ಚಲಿಸುವುದು; ದಾಣ: ಆಬಣಾಶನನಿಭಾ 
ಶುಗಮುನಾತುಗಾಸನಲೊಳೋಸರಿಸದೆ ತೆೊಡರ್ಟಿ (ಉಟಕೇ. ೬-೯೭ ಲ). 

[೪ಬ * ಗಮನ) 

ಆಶುಗೆಸಖ (ನಾ). ಎ ಆಶುಗತಿಮಿತ್ರ: ಗಿಪಿಶ ದಿಗಳರನಾರುಗಜಖ 

ಕುಹಿನಳ6ೇ ಕ್ಷಣ (ಉದ್ಭದೇ. ೩-೩೫), [ಆರುಗೆ * ಸಖ] 


೨ 


ಓಂ 


ಆಶೆನಡು 


| ಅಶುಗಾಮಿ (ನಾ). ೧. ಜಾಗ್ರಕೆ ನಡೆಯುವವನು. ೨. ಸೂರ್ಯ. 

( (ಸಂ. ಅಬಗಾಮಿನ್‌] 

[ಆಕುಗಾರನೆ (ನಾ). ಗಾಳಿಯನ್ನೇ ಆಹಾರವಾಗಿ ಉಳ್ಳದ್ದು ; 
ಸರೇ: ಅಬಿಗಾರನನಿಭಾಬುಗನುನಾಶುಗಾಸನದೊಳೋನರಿಸದೆ ಕೊಡರ್ಟ 
(mee. ೬-೯೩ 5). [ಅಬುಗ * ಅರರ) 

ಆಕುಗಾಸನ (ನಾ). ಬಾಣಾಸನ; ಬಿಟ್ಳು: ಆಬುಗಾಶಗೂಭಾತುಗನು 
ನಾರು೧ಂಸನದೊಳೊ ಸರಿಸದೆ ಕೊಡರ್ಟ (ಉಜಕೆೇ. ೩-೪೬ ರ). 

[ಆಶುಗ * ಅಸನ] 

ಅಕುಪಶ್ರಿ (ನಾ). ಧೂಪದ ಮರ; ಸಬ್ಲಕಿ ವೃಕ್ಷ (8). 

(ಸಂ. ಅಶುಪತ್ರಿಸ್‌) 

ಆಶುಧಾಷಣ (ನಾ). ಸಮಯಸ್ಫೂರ್ತಿಯಿಂದ ಕೂಡಲೇ ಮಾಡುವ 
ಭಾಷಣ: ಅವರಾಡುತ್ತಿದ್ದ ಅಬುಭಾಷಣ ಭಾಗದಕನು ಹಾಡುವ ನಕ್ಕ 
ಗಳೆ ಸರೆಳಾನುವಾದಬಾಗಿತ್ತು (ಯಕ್ಷಲ. ೧). (ಅರು * ಭಾಷಣ) 

ಅಕುಭಾಷಣಸ್ಪರ್ಧೆ (ನಾ). ಸೆಮಯಸ್ಫೂರ್ತಿಯಿಂದ ಕೂಡಲೇ 
ಮಾಡುವ ಭಾಷಣದ ಸ್ಪರ್ಧೆ: ಇಂದು ಕನ್ನಡ ಸಾಹಿತ್ಯ ಶಾಸಕ್ತ್ರಿನಲ್ಲಿ 
ಉಬಿಭೌಷಣಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ (69), 

(ಅರುಭಾಷಣ * ಸ್ಪರ್ಧೆ) 

ಅಶುವಂತೆ (ನಾ). “ಆಯುಷ್ಯವಂಶ * (೫೭. ಬಲ್ಬಣ); ಕೂಬು 
ಕೊಡದಿದ್ದರೆ ಅರುದೂಂತೆ ನಿಟಾಗೊ ಕಾತಂಳೆ ಸೀರೆ ಕಡುಲೆೇಲದೆ 
(ಉರ. ೩೪). (ಹಂ. ಆಯುಷ್ಮತ್‌) 

ಆಶುಕುಕ್ಷಣಿ (ನಾ). ಅಗ್ನಿ; ಬೆಂಕಿ: ಒಣಗಿಬುಮೋದು ಪರ್ನಿದಿರೆ 
ಬೆರ್ದೇದಬಿಂ ಬೊರೆಯುರ್ಧುಬಾಳುವುತ್ತಳೆಯರೊಲಾಂತ ಖಟ್ಬಧಿದಹಳ್ಳಿ 
«೬ ಅಭಿಮನ್ಮುವ ಕೂರ್ಗಣಿ (ನೇನಳಾ. ೧೧೧೯೪). (ಸಂ.) 

ಆಶೆ (ನಾ). ೧. ಆಸೆ; ಬಯಕೆ: ಜುಗದುಲಿಂಗಪ್ರನಾದಿಯಾರೊಡೆ 
ಭೊೋಗಭೂಷಣಂಗಳಾತೆ ಇಬ್ಬದಿರಬೇಳು (ಅದನ. ೧೨) ; ದೃಶ್ತಮುಮಖಳ 
ಕಳಿಸಂಪತ್ತಿಯುಮತಿವಿಕದರುನಿಳುವೂತೆಯನುಟುದಂದು (ಪಾರ್ಟಿ, 
೧೨-೨೪) ; ಅತೆಗೆ ಅಂತ್ಯವಿಬ್ಲ. ಬಇಕಳ್ಳೆ ಕಡೆಯುಜ್ದ (ಗಾರ) ; ಅತೆ ಅತಿ, 
ಆಯುಷ್ಯ ಮಿಶಿ (೧೨ರ). ೨. ಭರವಸೆ; ನೆಂಬಿಕೆ: ಅನನು ಟದುಳು 
ತಿತ್ತಿತೆಂದು ನಾವು ಆಕೆ ಇಟ್ಟ್ಬುೊಂಡಿದ್ದೇದೆ(ರೂಂಿ). ೩. ದಿಕ್ಕು: ಆರುಟರ 
ದನಧಿರಂದೃಕಧರಾ ಮಧ್ಯಲೆೊಳು ರೆೇೇಲನಿಂ ದಕ್ರೀಣಕೆಯೊಳು ... 
ಒಪ್ಪೈವುದು ಚಾರುಕರೆ ಲಾಳದೇಶಂ (ಹಡಳಾ. ೧-೩೫), [ಸಂ, ಅಶಾ) 

ಆರೆಗೊಳ್ಳು (ಕ್ರಿ). ಬಯಸು; ಅಕೆನಡು; ಅಪೇಕ್ಷೆಯನ್ನು ಹೊಂದು. 

(೪8 * ಕೊಳ್ಳು (ಆ ಕಳ್ಳ್‌)) 
'ಅರೆಪಡು "ಆಕಿವಡು' ನೋ. 
ಆಶೆಬುರುಕ (ನಾ). ಅತ್ಯಾಸೆಯುಳ್ಳವನು; ದುರಾಸೆಗಾರ: ಅತ 
ಬುಮಿಕನಂಕೆ ನಪ್ನನ್ನೇನು ಕೇಳುತ್ತ (೮6೧ರ. ೨೯). [ಅಕೆ ೪ -ಪುರುಳ) 

, ಆರೆಯಾತು (ನಾ). ಭರವಸೆಯ ಮಾತು: ಅಕೆನೂತನು ಕೊಟ್ಟು ಭಾಷೆ 

ಕಷ್ಟದ ಹೊಲೆಯ (ಹಟ. ೪, ೧೬), [ಅಕೆ ಮಾತ್ಯು) 

ಅಶೆವಂತೆ (ನಾ). ೧. ಆಸೆಯನ್ನು ಉಳ್ಳವನು. ೨. ಆಸೆಯನ್ನು 
ಫೆರವೇರಿಸಿಕೊಂಡವನು. 

ಅಕೆನಂಕಳು « ಆಸೆಯನ್ನು ಹೊಂದಿದವಳು: ಅಕೆದಂತಳಾಗು 
ಅಬ್ಯಬಲ್ಲಿದಳಾಗು (ರೋಣ. ೧೨೪೯-೫೪), (ನೆಂ. ಆಕಾನಕ್‌) 
ಶೆವಡು, ಅಕಿವಡು (ಕ್ರಿ). ಬಯಸು; ಇಚ್ಛೆನು: ಭನ್ಮಜನಂಗಳಾತೆ 
ವಡುಶಿರ್ಪಾರ್ಹಂಕೃಮುಂ ಸಾರ್ಗುಂ (೪೭ದಿ. ೪). ಆಕೆಪಡು: 
ರಾದಣನು ಈ ಸೀತೆಗೆ ಅತೆಪಟ್ಟು ಅವಳನ್ನು ಕೆದ್ದುಳೆೊಂಡು ಹೋಗ 
ದೇಕೆಂಲು ಉತ್ನಮೂಡಿದನು (ಉತಿಟೂ. ೪, ೨೩). (ಅತೆ ಬಡು) 

4 


| 


ಅಶೋತ್ತರ 


೬೯೦ 

ಆಶೋತ್ತರ (ನಾ). ಹೆಚ್ಚಿನ ಆಸೆ, --ಹಾಕೈೈಕೆ: ಆದು ಕನ್ನಡಿಗರ | 

ಅಕೋತ್ತರೆಗಳ ಸಂಕೇತ (ರಾಜ್ಕೋದ. ೨೧4). [ಸಂ.) | 

ಆಕೌಚ (ನಾ). ೧. ಸೂತಕ; ಮೈಲಿಗೆ. ೨. ಅಶುದ್ಧಿ ; ಹೊಲಸು.| ; 
(ಸಂ.) 

ಆಶ್ಚರಿಯ (ನಾ). * ಅಶ್ಚರ್ಯ ೧: ಅರಸ ಕೇಳಾರ್ವರಿಯನನು ಮ್‌ 3 

"ಪವ ಸಥಲ ಸುರಕುಳವರಳಬುಳೆಗಿದುದು (ಉನಾ. war). || 

| 


[ಆ ಸೆಂ. ಅಕ್ಚರ್ಯ) 

ಆಶ್ಚರ್ಯ (ನಾ). ೧. ಎಚಿಶ್ರ; ಚೋದ್ಯ; ಸೋಜಿಗ: ಹಾಕಾಎ್ಕಾ 
'ೆರಗಂಗಳಿನಾರೂಪಾಶ್ಚರ್ಯ ನಾಗೆ (೪೭. ೪.93), ೨. ಆ ಮೃತ; 
ವಿಸ್ಮಯ. ೩. ಬೆಕ್ಕಸ; ಬೆರಗು: “ಚೆಳ್ಕ ಸತರ ತಲ ಬ. 10 
(ಕವಿಕೂ. ೧೨೯). (ಸಂ. 

ಆಶ್ಚರ್ಯಂಬಡು, ಅಕ್ಚರ್ಯ ಪಡು (ಕ್ರಿ). ಆಕ್ಚರ್ಯಗೊಳ್ಳು ; 
ಬೆರಗಾಗು : ಬಿನ್ನಪಳ್ಳಾರ್ಚರ್ಯಂಬಟ್ಟು (ಖೌಾಇ. ಸಂಸ, ೪೯-೪೦; 
1916); ದರುಣಮಹಾರಾಣಂ ಕೇಳ್ತಾ ಶ್ಚ ಯ ೯ ೦ಬಟ್ಟದೆ ನೆನೆ 
(ಧರ್ಮಾಮ್ಯ. ೫-೨೦೭). ಆಕ್ಚರ್ಯಪಡು : ನನ್ನೆ ಮಾತನ್ನು ಕೇಳಿ 
ಅನರು ಆಶ್ಚರ್ಯಪಟ್ಟರು (09). [ಆಶ್ಚರ್ಯ * ಪರ್ಯು) 

ಆಶ್ಚರ್ಯಪಡು "ಆಕ್ಟರ್ಯಂಬಡು' ನೋ. 

ಆಕ್ಚರ್ಯಧೂಶ (ಗು). ಆಶ್ಚರ್ಯವನ್ನು ಹುಟ್ಟಿಸುವಂಥ; ಎಸ್ಮಯ 
ಕರವಾದ : ಭರಕೇಕ್ಟರಂ... ಒಂದು ದಿವಸಂ... ಆಶ್ಚರ್ಯಭೂತಂ 
ಗಳುಂ ದುರಾರಿಪ್ಟಫಲಸೂಡಳಂಗಳುಮುದಪ್ಪ ಸ್ವನ್ನಂಗಳಂ ಕಂಡು (ಇದಿವು. 
ns ದ), [ಸಂ.) 

ಆಶ್ಚ್ಯೋತನ (ನಾ). [ವೈದ್ಯಶಾ) ಕಣ್ಣಿಗೆ ಔಷಧಿಯ ನಗಳ 

ಬಿಡುವುದು: ನೇತ್ರರೋಗಂಗಳಲ್ಲಿ ಅದಿಯಲ್ಲಿ ಅಶ್ಟ್ರ್ಯೋತನನ 

ಮೂಡಿಸುವದು ಅಶ್ಟ್ಯ್ಯೋತನವೆಂಬುದು ಔಜಧಿಗಳ ಹಾ "ತ 
ಳಷಾಯವ ಧಾರೆಯಾಗಿ ಕಣ್ಣ ಒಳಕ್ಕೆ ಹೊತ್ತುಕೊತ್ತಿಗೆ ಬಿಡುವುದು [ಬ 
(ವೈಜೃಳಾ. ಬ, ೬೫). (ಸಂ,) 

ಅಕ್ಕ (ಗು). ಕಲ್ಲಿನಿಂದ ತಯಾರಿಸಿದ. (೫.] 

ಅಕ್ಮನೆ (ಗು). * ಆಕ್ಮೆ. (ಸಂ-) 

ಅಶ್ರಮ (ನಾ).೧. ಖುಹಿಗಳ ವಾಸಸ್ಥಾನ; ತಪಸ್ತ್ರಿಗಳ ನಿವಾಸಸ್ಥಳ: 
*ಮುನಿಗಳಿರ್ಶ ಕಾವು ಅಕ್ರದಮನೆಂಬುದು” (೫ರಾಯು. ೫೦-೧೯೩). 
ತಿ. ಬ್ರಹ್ಮಡರ್ಯ, ಗಾರ್ಹಸ್ಥ್ಯು, ವಾನಪ್ರಸ್ಥ ಮತ್ತು ಸಂನ್ಯಾಸ 
ಎಂಬ ಜೀವನದ ನಾಲ್ಕು ಘಟ್ಟಗಳು: ಇದ್ದುದ ಹೇಳಲಿಲ್ಲ ಇದ್ದುದ 
ತೋಳಲಿಲ್ಲ ಹೊದ್ಮಿದೆ ಆಕ್ರಮ (ಕಾಳಾಂ. ಆಶ್ರಿದು, ಅಶ್ರಯ, ಆಶ್ರಿಯ]) | | 
ವದೆ ನಾನೇನೆಂಟೆನು (ಅದಡಂ. ೧೩೦-೫೯೬); ಹಾರ್ಮಣಲಾರ್ಯಕಾದ | 
ಜೈಮಿನಿ ರಬರಸ್ಸಾಮಿ ಗೌತಮ ಬೆಸಿದಲಾವನರು ಗೃಹಸ್ಥಾರ್ರಮದೇ ೫ 
ಆಶ್ರಮ, ನಾಲ್ಕು ಅರ್ರಮಗಳಜ್ಬದೆಂಬ ಐಳಾಶ್ರಮ್ಮ ಪಕ್ಷವನ್ನು ಸ್ಥಾಟಸಿರು| 
ವರು (ಹಂಡಸಾ. ೧೩೪). ೩. ಪಾಠಶಾಲೆ; ವಿದ್ಯಾಜಾಲೆ. ೪. ವಸತಿ, 
ವಾಸಗೃಹ. "ಅನಾಥಾಶ್ರಮ' ಪರಾ. (ನಂ.) 

ಆಶ್ರಮಧರ್ಮ (ನಾ). ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಬ 


॥5 


೫ 


ಸಂನ್ಯಾಸಿ ಎಂಬ ನಾಲ್ಕು ಆಶ್ರಮದವರು ಪಾಲಿಸಬೇಕಾದ'ಅ| ಅಶ್ರವ (ನಾ). ೧. ಎಥೇಯ; 


ಧರ್ಮ: ಅಕ್ರ ಕ್ರಮಧರ್ಮುವೆಂದರೆ ಆಯಾ ಅಶ್ರಮದನರೆ ಅನಕ್ಕಬಾಗಿ: 
ಪರಿನಾಲಿಸಬೇಳಾದೆ ನಿಯಮದೆಂದರ್ಥದ್ರ (ಅರ್ಯ. ೧೧). 
[ಅಕ್ರಮ * ಧರ್ಮ 
ಆಶ್ರಯ (ನಾ). ೧. ಆಸರೆ; ಅವಲಂಬನ; ಆಧಾರ: ನಿಯತಂ 
'ತಿಸ್ಮಯಭಾಜ ತ್ರ ಯಮದ್ಭುತರಸಮಾಪ್ಪ ವೆಪರಂ ಪಡೆಗುಂ (ಳಾದ್ಯಾದ. ಛೆ 
92೧). ತಿ. ಮೂಲಸ್ಥಾನ ; ಶಿವಾಸಸ್ಥಾನ ; ನೆಲೆ; ಮನೆ: 


ಆಶ್ರವ 


*ಉಪಲ್ನೇ. ಅಶ್ರಂಯಃ -ಈ ೨ ಇರ್ವ ಉವುಗ (ತಲಾಯು. 
*ಗೊತ್ತುನೆಲೆ. . . ಆಡುಂಬೊಲನೆಸಲೈಯಾಶ್ರಯನಾದು " (ಕಟ 
೫೯). ೩. ರಕ್ಷಣೆ; ಸಹಾಯ. (ನಂ.) 
ಆಕ್ರಯಳೊಡು (ಕ್ರಿ). ಆಸರೆಯನ್ನು ಕೊಡು; ಅವಲಂಬನ! 
ಒತ್ತಾನೆಯಾಗು: ಶ್ರೀಯುತರು ಅನೇಕ ವಿದ್ಯಾರ್ಥಿಗಳಿಗೆ 
ಕೊಟ್ಟಿದ್ದರು (39). (ಅಶ್ರಯ * ಕೊಡು] 
ಆಶ್ರಯಗೊಳ್ಳು (ಕ್ರಿ). ಅಸಕಿಯನ್ನು ಪಡೆ ; ಆಶ್ರಯಿಸು (ರಕ 
[ಅಶ್ರಯ *ಕೊಳ್ಳು (< ಕೊಳ್‌ J) 
ಅಶ್ರಯಣ (ನಾ). ೧. ಆಸರೆ; ಆಶ್ರಯ: ತ್ರಿಜಗದಳಿಪ್ಪುತಂ ) 
ದಾಕ್ರಯೇಣಂ ಕಳೆ ಶಾಂಶಿನಾಫನಾ (ಕಾಂತಿಟ. ೧೨-೫೫). ೨, ಕ 
ಹೊಂದುವುದು; ಆಶ್ರಯಿಸುವುದು ; ಅವಲಂಬಿಸುವುದು. ( 
ಆಶ್ರಯದಾತ (ನಾ). ಆಸರೆಯನ್ನು ಕೊಡುವವನು ; ಆವ 
ವಾಗುವವನು ; ಫೋಹಿಸುವವನು. (ಸಂ. ಆಶ್ರಯದಾತ] 
ಆಕ್ರಯದಾತೃ (ನಾ). * ಆಶ್ರಯದಾತ: ನಾನು ನಿನ್ನ ಶ್ರ! 
ಏನೆ ಅಣ್ಣನ ಮಗಳಲ್ಲವೆ (ಅಂಬಳೆ. ೩೨). [ಸೆ.] 
ಆಕ್ರಯವೆರೇೆ(ಕ್ರಿ). ಆಸರೆಯನ್ನು ಬೇಡು; ಸಹಾಯವನ್ನು ಕೆ 
ಉಜ್ಜೀವಿಸಬು ಬಯಸಿ ಹಾತೊರೆದು ಹೊರನಂಕು ಗಾನ ಅಕ್ರ 
ದಿವೃಷಂಮುದದೇ (ಮಳೆದೇ. ೧೩-೨). (ಅಶ್ರಯ * ಎರೆ (< ಎ4 
ಆಶ್ರಯಸ್ಮಾನ (ನಾ). ಆಸರೆಯಾದ ಸ್ಥಳ; ನೆಲೆಯಾದ 
ನೆಳಗೆಯು ಶ್ರಿಮಿಕೀಟಿಗಳಿಗೆ ಆಶ್ರಯಸ್ಥಾನವಾಗಬಹ್ವುದು (ಅಡಗೆ. 
[ಅಕ್ರಯ * ಸ್ನಾನ] 
ಆಶ್ರಯಾಶ (ಗು). ೧. ಆಸರೆಕೊಟ್ಟ ವಸ್ತುವನ್ನು ತಿಂದುಕೊ 
(ನಾ). ೨. ಅಗ್ನಿ. [ಸಂ.) 
ಆಶ್ರಯಿ (ಗು). ಆಶ್ರಯಿಸಶಕ್ಕ; ಆಸಕಿ ರಡೆದಿರುವ (ದಕ. | 
[ಸಂ. ಅಕ್ರಯಿನ್‌] 
ಅಶ್ರಯಿಸು, ಆಕ್ರಯ್ಸು, ಅಕ್ರೈಸು (ಕ್ರಿ). (ಆಸರೆಗಾಗಿ) 
ಹೋಗಿ ಸೇರು; ಅವಲಂಬಿಸು; ಸಹಾಯಕ್ಕಾಗಿ ಬೇಡು; 
ಸರಿಸಿ ನೆರೆ: ಧೃತರಾಷ್ಟ್ರನುಂ ಗಾಂಧಾರಿಯುಂ ಪ್ರತ್ರವಿಯೋ। 
ಮುನಿನನಮನಾಶ್ರಯಿಸಿದರ್‌ (ಪಂಪಳಾ. ೧೪-೧೦ ದ), ತಮ್ಮ 
ಧಾರೆಯನೊಕಿದು ದೇಹಸ್ಮಿತಿಯಂ ಮಾಣು ಸತ್ರುರುಷರ್ಗ ಅರ! 
ಹಿರ್ಪರ್‌ (ದಂಡಕಂ. ೧೬೩-೧೪9); ತಾನ್‌ ನೀನ್‌ ಆನ್‌ ಎ 
ನಾಶ್ರಯಿಸಿ ಫುರುಪಕ್ರಯಂಗಳಿರ್ಶೆಧು (ಕದುದ, ೨೨೪ ದೃತ್ತಿ) 
ಯನಾಶ್ರಯಿಸಿಕಲಸಿಕೆ (ಚಿಟಪು. ೪-೧೧). ಆಶ್ರಯ್ಸು : ತೊ! 
ಪೋಗುತ್ತುಮಿರ್ದೆಂತಡಿಯಗಿಡುವನಾಶ್ರಯ್ದೆ ಕಾಯಲ್ಕದೆ ತ್ರಿ ಇ 
ಪೋಗೆನ್ನಡೆಂತುಂ ನಿಲಿಸುಗುಮೆನೆ (ಸಮಪ ಬ). ಅಕ್ರೆ ಕ್ಕಿ 
ಅನಾಧೆಯೆಂ ರರಣೆನುತ್ತಾಶ್ರೈಹಿದೆಂ ಸ್ಮಾಣುವಂ (ಳಾಲೂಪೂ, 
ಪದವನಾಕ್ರ್ಮಸದೆ ಛಲನನಳಿಯದೆ (ಬಸಪ. ೪೪-೨೨). 
(ಅಶ್ರಯ * -ಇಷ್ಟು) 
ಆಶ್ರಯ್ಲು “ಆಶ್ರಯಿಸು' ನೋ. ಸ 
ಆಜ್ಞಾ ನುವರ್ತಿ; 
೨. ವಾಗ್ದಾನ. ೩. ತಪ್ಪು; ಅಪರಾಧ. ೪. (ಪ್ರ 
ಹರಿಯುವುದು; ಓಡುವುದು. ೫. ಪ್ರವಾಹ; ನದಿ (9.೬. 
ಕಾರ” (ಅಯಂ. ಟಕ). ೭. [ಜೈನ] ಸಪ್ತಶತ್ರ್ವಗಳಲ್ಲಿ 
ಪುಣ್ಯಪಾಪ ರೂನವಾದ ಕರ್ಮ ೯ವು ಜೀವನೊಳಕ್ಕೆ 
ವುದು: ಸಳಲಬದ್ಧಾಶ್ರವ ಓರೋಧದಿನಯೋಗಿಕೇವಲಿ ಗುಣ! 
ಪೊರ್ದಿ (ಪಂರಾದೂ. ೧೬-೭೯ ಪ). [ಸೆಂ.) 


ಅಶ್ರಾವಿಸು 


ಆಕ್ರಾವಿಸು (ಕ್ರಿ). ೧. ಕಿವಿಯಿಂದ ಕೇಳು: ಈ ಮೂತುಗಳನ್ನು ಆತ್ರಾ 
ಮಡ ಮೇಲಂತೂ ಅವಳ ಚೀದಧು ಹೌಾರಿತು (ಇದೂ ೫ 9, ೧೪). 
೨. ಕಿವಿಯಿಂದ ಕಳಿಸು. (ಅತ್ರಾದಣ್ಕ * -ಇಸ್ಕು) 

ಆಶ್ರಿತ (ಗು). ೧. ಆಶ್ರಯಿಸಿದ; ರಕ್ಷಣೆಯಲ್ಲಿಕುವ; ಪೋಷಣೆಗೆ | 


Ara 


ಆನಾಢರೂಕಿತನ 


ಆಶ್ತಾಸನೆಪೆರೆ (ಗು). ೧. ಸಮಾಧಾನಗೊಳಿಸುವುದರಲ್ಲಿ ನಿರತವಾದ: 
ಅಕ್ರ್ರಾಂತಟಂಧರ್ತಿ ಬತಗತ್ರೆಯುಂ ಶ್ಕಾಸನಪರಾಂತಃದ್ಧ ಕೆ 
ನೃದ್ಮಾಂಗನಾ ನಿಷೇದ್ಯಮಾಣೆಯುಂ (ಚಂದ್ರವು, ೩-೫೦ ವ). ತಿ, ಭರವಸೆ 
ಕೊಡುವ. (ಶಂ.) 


ಒಳಪಟ್ಟ: ದ್ವಿಜರಂತಾಂಟರ ಶಿಗ್ಮರೋಟ .. . ಆಶ್ರಿತಜನಾಧಾರಂ| 3| ಆಶ್ವಾಸನೆ (ನಾ). ಭರವನೆ: ನರರ್ಥಳವಾದ ಅತ್ವಾಸನೆಗಳನ್ನು ಕೊಡ 


ಮರಸ್ರಜಂ (ಬಳುರೂ. 3೧೩೯); ಭೋಲ್ವನ್ನನವಾವನಾಶ್ರಿಕಳೃತ್ರೀ 
ಲೋಕನಂ ನಾಳೆನಂ (ಎಳ. ೪, ಹಾನತ ೬೬ 1665) 1. ಶಿತ್ಕಾಶ್ರಿತ 
ಮಹೇಶ್ವರ ಛಕ್ತವರ್ಗ (ಬ ಸಚಿ. ೩೦-೬೬) ; ವಕೀಲರ ಬುನೆಗಳಲ್ಲಿ 
ನಾರಿ. ಪ್ರತಿವಾದಿ, ಅಶ್ರಿಕ, ನೌಳರೆ. ಛಕ್ಷುಳೆ ಜನರು ಬರಿದು ಹೋಗು 


ದಾಠಣು (ಲಂ). (ಸ. ಅಶ್ವಾಸನ] 


| ಆಕ್ನಾಸನೆಯಾ (ಕ್ರಿ). ಭರವಸೆಯನ್ನು ಕೊಡು : ದುಷಾರಾಣಿಗೆ ೭೦ 


ಸ್ಥಿತಿಯನ್ನು ಸನಿಸ್ತಾರೆರಾಗಿ ತಿಳಿಸುವೆನೆಂದು ಅಕ್ಣಾಸನೆಯಿತ್ತನು 
(ಯೋಧರು. ೬೩೫). (ಅತ್ನಾಸನೆ * ಈ್ಯ) 


ವದು ನಡೆದಡೆ (ಮ ಜು ಕ, *), ಪಿ, ಆಧಾರವಾಗಿ ಹೊಂದಿದೆ; |19| ಆಶ್ವಾಸಿಸು (ಕ್ರಿ). ಸಮಾಧಾನಗೊಳಿಸು; ಶಾಂತಿಯನ್ನುಂಟು 


ಮೂಲವನ್ನಾಗಿ ಉಳ್ಳ : ಅತಿಶೀಡೆನದಿಂ ರೆಳಭಾಶ್ರಿತನೂದೆ 
ಆಳಾಲೆದುಂ ಸಮಂತು ಡಳಾಉತ್ರಿತದೂದ ಜಎನುಂ (5ಮದ. ೧೪). 
(ss-) 

ಅಕ್ರುತ (ಗು). ೧ ಕೇಳಲ್ಪಟ್ಟ; ಕಿವಿಯಿಂದ ಕೇಳಿದ. ೨. | 
ಕರಿಸಲ್ಪಟ್ಟ; ಒಪ್ಪಿಕೊಂಡ. ೩. ಪ್ರತಿಶ್ಚೆಮಾಡಿದ; ಮಾತು 1 
ಕೊಟ್ಟ... [ಕಾ.) | 

ಅಶ್ರೈಸು "ಆಶ್ರಯಿಸು' ನೋ. 

ಅಶ್ಲಿಪ್ಪ (ಗು). ೧. ಆ೦ಿಂಗಿಸಲ್ಪಟ್ಟ; ಅಹ್ರಿಕೊಳ್ಳಲ್ಪಟ್ಟ: po] 
ಅತಾಶಿಸ್ಟೃ ಕಂಕರಳಲ್ಪದ್ರುದುನೀಗಳೀಪೃಥಲಮುಂ (ಗರಾಯು. ೧-೨). 
ತಿ. ಒಡಗೂಡಿದ; ಕೂಡಿದ: ಬಳರುಕ್ಕಾನನ ಕೃಷ್ಣಲೋಓಕಜಲಾ (2 
ಹಿತಂ ಕುದುಪ್ರೋದೈದ ಪ್ರಕಯಕ್ಣಾಲಿ... ಹಿಡಿಂದಾಂತಳೆಂ (ಗಡಾಯು- | 
tna), ([ಪಂ.) 

ಅಕ್ಷೇಷ (ನಾ). ೧. ಆಲಿಂಗನ; ಆಹ್ಟಿಕೊಳ್ಳುವುದು; ಅಪ್ಪುಗೆ: 
*ಆಲೀಗನೂ. ಉಪಗೂಪನಂ, ಪರಿರಂಧಣಂ. ಪರಿಷ್ಟೃಂಗಃ, ಆಶ್ಲೇಷ, 
ಅಂಳನಾಳೀಿ, ಕ್ರೋಡೀಕರಣಂ - ಈ ೭ ಅಪ್ಪಿಕೊಳುಹ * (ಹಲಾಯು. | 
೬-೪೧೪); ದಿನಕರಮದೆಯಂಗೆಯ್ಯಂ ವಿನಿಪತತಿಮಿರೂ ವಿಶಿಷ್ಟಜಂಧ್ಯಾ 
ಶ್ಲೇಷ (ಕವಿತಾ, ೨-೬೨). ೨. ನಿಕಟವಾದ ಸಂಬಂಧ; ಒಡಗೂಡಿರು 
ವುದು. ೩. ಇನ್ಪತ್ತೇಳು ನಕ್ರ ಶ್ರಗಾಶಿಗಳಲ್ಲಿ a! 
೪. ಸಂಯೋಗ. ೩,೪: ನಕ್ಷತ್ರದೂಲೆಯಂತೆ ಟಳ್ರಾಕ್ಲೇಷ| 
ಶ್ರವಣಾಭರಣಭತಿಸಿಕೆಯುಂ (ಗಾರರ. ೪) ಔ. ಸೂರ್ಯನು] 
ಆಕ್ಲೇಷೆ ನಕ್ಷಶ್ರಪ್ಯೂಹದಲ್ಲಿರುವಾಗ ಬರುವ ಮಳೆ : ಅಶ್ಲೇಷದಲ್ಲಿ 
ಉಾಕೈಸಿದಷ್ಟೆ ಬೆಳೆ (ಗಾಲ), [ಜೆಂ 

ಅಶ್ಲೇಷೆ (ನಾ). * ಅಕ್ಷೇಷ ೩: ಆಜಹವು ಮೂಲಲಾಕ್ಷೇಷೆ ಕೃತ್ತಿಗೆ 
ಯೊಳಾ 33ರೆಯೆಂಟಹವು (ಬುಗೂಃ. ೧೯-೬೩). (ಜೆಂ. ಆಶ್ಲೇಷಾ) 

ಅತ್ವ (ಗು). ೧. ಕುದುರೆಗಳಿಗೆ ಸಂಬಂಧಿಸಿದ. (ನಾ). ೨. ಕುದುಕಿ |» 
ಗಳ ಗುಂಪ. (ಸ) 

ಆಶ್ವಯುಜ (ನಾ). ಚಾಂದ್ರಮಾನದಲ್ಲಿ ಏಳನೆಯ ತಿಂಗಳು; 
ಕರದೃತುವನ ಮೊದಲನೆಯ ತಿಂಗಳು. (ಸಂ.] 

ಆಶ್ರಾಸ (ನಾ). ೧ ಉಸಿರನ್ನು ತೆಗೆದುಕೊಳ್ಳುವುದು ; ಉಡ್ಚ್ರ್ವಾಸ. 
೨. ಸಮಾಧಾನ ನಡಿಸುವುದು ; ಭರವಸೆಕೊಡುವುದು. ೩. ಗ್ರಂಥ, ಇ 
ಗಳಲ್ಲಿನ ಅಧ್ಯಾಯ, ಸಂಧಿ ಮುಂತಾದ ಭಾಗ: ವಿಶ್ವಮಾರ್ಜುನ 
ನಿ೫ಯನೊಳ್‌ ಪ್ರಧದನಿತ್ತಾಸಂ (ಪಾವಾ, ೧-೧೯೮), (xe) 

ಅಶ್ವಾಸನ (ನಾ). ೧. ದುಃಖಿಶರನ್ನು ಸಮಾಧಾನನಡಿಸುವುದು. 
*ಆಶ್ವಾಸನೆನರ' ಪರಾ. ೨. ಭರವಸೆ: ಒಮ್ಮೆ ನಮ್ಮೆಲರ ನ್ನ್ನ 
ನೋಡಲು ಬಮಿಜೆಹೊಟ ಅತ್ಮಾಸರವನ್ನು ಕೊಟ್ಟಿರುವರು (ಆಸ. ೧೦೫). ಟಿ. 

(ಸ) 


ಮಾಡು; ಉತ್ತೇಜನಗೊಳಿಸು: ಆನಾತ್ನಾಸಿಹಿದಂತಜಸೊಿಳೆ(ನಾ 
ಚಂದ್ರಮನೆ ನನ್ನ ನಾಶ್ವಾನಿಸಿರಂ ಕಾನಿಂದೊಡಡೇನೆಂಬುದೊ ಮಾನಿನಿ 
ತದ್ವಿಧರದಡನಬುರಿತಳನು ಜಲಂ (ಇದೂಾರಾ, ೬೪), ಬೆಡೆಯಂ ಕೊಡೆ 
ಹಂಂತಿಕೆ ಪಿಡಿದರಿಯೊಳ" ನೆಜ್‌ನಿಂದೆ ಮಗಂ ನಾನನವೆಲರಿಂ ಬಿಡದಾ 
ಶ್ನಾಹಿಸಿ ಮಜುಕಂಬಡೆದೊದುತ್ತಿರ್ದುದುರಗಿ ಪರ್ದಿದ ಬಿಸಿಲೊಳ್‌ 
(೬66. ೫-೪೪). [ಆಕ್ಟಾಹನ * -ಇಷ್ಕು) 

ಆಶ್ವಿನ (ನಾ). ೧. ಆಶ್ವಯುಜಮಾಸ: ಇದರ (ಅಳ್ರೋಡದ) ಜಗ್ಮನ 
ಸುಗ್ಗಿ ಅಶ್ವಿನ ಕಾರ್ತಿಳಗಳಲ್ಲಿ (ಮೂಟಸು. ಒ-೧). ೨. ಕುದುರೆಯ 
ಮೇಲೆ ಒಂದು ದಿನ ಪ್ರಯಾಣ ಮಾಡುವಷ್ಟು ಮಾರ್ಗ; 
ಕುದುರೆಯ ಒಂದು ದಿನದ ನಡಿಗೆ. - [ಸಂ.) 

ಆಶ್ಚಿನೀಯ (ನಾ). ೦. ಆಶ್ವಿನಿದೆ( ವತೆ; ಜೀವ ವೈದ್ಯರ ಜೋಡಿ. 
ತಿ. ಪಾಂಡವರಲ್ಲಿ ನಕುಲ ಅಥವಾ ಸಹದೇವ. (ಸಂ.) 

ಆಶ್ವೀಜ "ಆಕ್ವಿಜ' ನೋ. 

ಆಶ್ವೀನೆ (ನಾ). - ಅಶ್ವಿನ ೨. (ಸ.] 

ಅಶ್ರೈಜ, ಆಶ್ವೀಜ (ನಾ). ಇ ಆಶ್ವಯುಜ: ಆ ಜನತಾಧಿನಾಯಕನತಿ 
ಮುಡದಿನಾತ್ರ್ಯಜರುದ್ಧ ನವಮಿಯೊಳು ಪೂಜೆಮಾಡಿದನು (ಶ್ರೀಪಾಲ. 
೩-೪೩). ಆಶ್ವೀಜ: ಅಶ್ವೀಜದಲ್ಲಿ ಹೊನ್ನುಳೆರೆಣದ ಬಿಸಿಲು ಮಣ್ಣು 
ಕರೆಗುದ ಮುಳೆ (ಗಾರೆ). [6 ಸೆಂ. ಆಶ್ಚಯುಜ) 

ಆಷಳ (ನಾ). ಪ್ರಿಯ; ನೆಟ್ಲ: ಗಂಡ ಹೆಂಡಿರ ಆಷಳೆ ಮಾಷಕರ ವಿರಹ 
ವೃಧೆಗಳನ್ನು ಚೆನ್ನಾಗಿ ವರ್ಣಿಸಿದಳು (ಅಂಬಳೆ. ೯೪). 

[ಇ-ಓಂ, ಮರಾ. ಆಕಕ್‌) 

ಅಷಡಿ "ಅಸಡಿ' ನೋ. 

ಆಬಡಿಗೆಣಸು "ಆಸಡಿಗೆಣಸು' ನೋ. 

ಆಷಾಢ (ನಾ). ೧. ಚಾಂದ್ರಮಾನದಲ್ಲಿ ನಾಲ್ಕನೆಯ ತಿಂಗಳು: 
ಗರ್ಭಾನಕರೆಣಂ ಅ೩ಇಧ ಬತುಳ ಬಿದಿಗೆಯುತ್ತರಾಷಾಢ ನಕ್ಷತ್ರದ ಬೆಳೆ 
ಗೆಪ್ಪೆ ಹಾದವೆೊಳ್‌ (೪೦. ೩-೬೨ ದ). 3. ಪ್ರತಿಗಳೂ ಬ್ರಹ್ಮಡಾಂ 
ಗಳೂ ಹಿಡಿದುಕೊಳ್ಳುವ ಮುತ್ತುಗದ ಕೋಲು; ಪಲಾಶದಂಡ: 
*ಆಷಿತಧದೆಂಬರಯ ಪ್ರತಿಗಳ ಕೋಲ್‌ ಗ (ಹಲಾ ಹಬ. ೩೮-೨8೭); 
ಹಾಪಾಢ ಸಸ್ರರ್ಷಿಸಂಕುಲ ಸಂಘೂತದುಲಿಂಧಶ ಪ್ರಶಿನುಳಂ (ಳಾರಂಧಾ, 
೨೪೩), ೩, ಮಲಯ ಪರ್ವಶ. (ಸಂ. 

ಆಸಾಢಧೂತಿ (ನಾ). ವೇಷಧಾರಿ; ಬೂಟಾಟಿಕೆಯವನು ; ಮೋಸ 
ಗಾರ; ವಂಡಕ: ಛರ್ಮಾಂಧರ ಅವಾಧಧನಶಿ ನೀತಿಗಳಿಗೆ ಕೊನೆ 
ನೊದಲೇ ಇಬ್ಬ (ಜೀವಾತ್ಮ. ೨). (ಸಂ.) 

ಆಷಾಢಧೂತಿತನ (ನಾ). ವಂಚನೆ; ಮೋಸ; ಬೂಟಾಟಿಕೆ: 
*ಆಟಿ' ಯ ನುಳೆಯ ಅನಾಧಧೂಕಿತನ ಮೂತ್ರ ಎಬ್ಬರಿಎ ಗೊತ್ತು 
(ಒಡ್ಡಿ ೨). |ಅಷಾಢಭೂತಿ * -ತನ] 


ಅಷಾಢನಾಸೆ 


ಅಸಾಢಮಾಸ (ನಾ). ಚಾಂದ್ರಮಾನದಲ್ಲಿ ನಾಲ್ಬುನೆಯ ತಿಂಗಳು : 
*ಅಜಡಮೆನಲಾಪಾಢದೂಸಂ? (ದಶುನಿ, ೨೧). 
(ಅಪಾಢ * ಮೂನ] 
ಆಪಾಢಿ (ನಾ). ೧. ಆಷಾಢಮಾಸದ ಹುಣ್ಣಿಮೆ. ೨. ಶತಾವರಿಗಿಡ; 


ಮಜ್ಜಿಗೆ ಗಡ್ಡೆ; ಸೊರೆಮದ್ದಿನ ಗಿಡ: “ರತದಾ೩ಲೀ... ಕದಂ] 3 


ಎಂಎಂ ಅಷಾಢಿ (ಬಾಟಂ ೧೦೯); ಅಜಿ - ಈ ಬೇರಂ 
ಹಾಲಿನಲ್ಲಿ ಕದಡಿ ಕುಡಿಯೆ ಮೊಲೆಹಾಲು ಬರುವುದು (ಎತೈಲ. ೨). 
(ಸಂ. emt) 
ಆಸಾಢಿಬೇರು (ನಾ). ಕತಾವರಿ ಗೆಣಸು (ಮಂಗ. ೧೨-೧೩೪). 
(ಅಪಾಢಿ * ದೇಲ) 
ಅಷೂರ್‌ ಖಾನಾ (ನಾ). ಮೊಹರಂ ಹಬ್ಬದಲ್ಲಿ ಮಹಮ್ಮದೀಯರು 
ನಂಜ (ಹಸ್ತೆ)ವನ್ನು ಪ್ರದರ್ಶಿಸಲು ಮಾಸಲಾಗಿಟ್ಟಿರುವ ಚಾವಡಿ 
(ಕೈಬ್‌ಗೆ. 1, ೫೪೨). () 
ಅಸೆಂಗೆ (ನಾ). ೧. ಆಸಕ್ತಿ; ಹವ್ಯಾಸ: ಅಂಗಿಯಾ ಮುರನೈಂ 
ಯಂಗೋಪಾಂಗರುಖಿಳವಿರೆ.ದು ಫಲದಾಸಂಗವಿಬದೆ ಸಳಕಲವನು [ಟಿ 
ತದ್ರೂಪದನೆ ಕಂಡ (ನಿಳಾಗ ೫-೫-೩). ೨. ಸಂಬಂಧ; ಸಹವಾಸ; 
ಕೂಟ. ೩. ಅಂಟಿಕೆೊಳ್ಳುವ ಸ್ವಭಾವ. (ಸಂ) 
ಆಸಂಗಿ (ನಾ). ಅಕ್ಕಸಾಲಿಗರು ಒಡವೆ ಅಥವಾ ವಸ್ತುಗಳ ತಗ್ಗನ್ನು 
ಎತ್ತುವುದಕ್ಳಾಗಿ ಬಳಸುವ ಸಾಧನೆ (ಸ್ಕಾಂತರ್‌ | ಕಿಸಂಣ್ಹಾ. ೪೫), 
[ಸಂ. ಆಸಂಗಿಸ್‌) 
ಆಸಂದ (ನಾ). ವಿಷ್ಣು. (ಸಂ.) 
ಸ (ನಾ). ಇಪ ಧೀರನಾದವನು : ನುಡಿರಂತೆ 
ಮಾರ್ಪ್ರಂ ಕೂರೆ ಕೂರ್ಪ್ರಂ ಪ್ರತಿನನ್ನೆಮೇರುದೇಳಾಂಗೆವೀರನಾ ಸಂಧು 
(ಕ) ಛೀರಂ ವೀರಾವತಾರೆಂ (ಎಇ. Rix, ೧೪೧-೬ ; 1444). 
[ಅಸಂದ + ಧೀರ] 
ಆಸೆಂದಿ (ನಾ). ಒಂದು ಸೀಮೆಯ ಹೆಸರು : ಅಸ್ಮ್ನೂವಿಷಯೋ ಕರಣ್ಮಾ 
ಗ್ರಾಮೇ (ಮೈಳರಿ. ೧೯೪೩, ೧-೫; 560) ; ಬಲಿವಂಶತಿಲಕ ಆಸಸ್ನಿನಾಡಾ 
ಳುಶ್ತಿಕೆ (ಎಳೆ. ೪, ಅಹಿ. ೨-೩ ಖಾ) ಅಸಂದಿನಾಡಯ್ನೂಲುಂ 
(ಎಳ. ೪, ಕಡೂರು. ೯-೨೧; ೪೫); ಒಂಟಿಯಸಹಳ್ಳಿ ಅಸಂದಿನಾಡೆರಡುಂ 
(ಎಳ. ೪, ಬೇಲೂರು. 8೧-390 ; 8113), [7 ' 
ಅಸೆಂದ್ಮಿ (ನಾ). (ಬೆತ್ತದಿಂದ ಮಾಡಿದ) ಅಸನ; ಹೀಕ: “ನೇತ್ರಾ 
ಸನಂ, ಅಸಂದೀ - ಈ ೨ ಬೆತ್ತದೆ ಅಕ್ಕಳಂ ಗ ' ತಲಾಯು. ೫೨-೧೫೬) 
“ಅಸದಿ ನೇತ್ರಾ ಸನಂ ಜಕ್ಕಳಮಕ್ಕು*( 'ಮೂಂಗರಾ. ೬೨-೫೧); ರನ್ನೈಗಂಬಳಿ, 
ಅಸೆಂದಿ, ಸುಖಾನನಗಳು (ಚಿಟ್ಟಳ. ೧೬-೨). (ಜೆಂ. ಅಸಂದೀ) 
ಆಸಕಳಂ (ಅ). ಸಪರಿವಾಕವಾಗಿ ; ಸಂಬಂಧಪಟ್ಟ ಎಲ್ಲಕೊಡನೆ : 
ಕಾಸನಮಿದಾವುದೆಲ್ಲಿಯ ಕಾಸನಮೂರಿತ್ತರೇಕೆ ಸಲಿಸುವೆ ನಾನೀಕಾಸನ 
ಮನೆಂಬ ಪಾತಕನಾಸಳಳಂ ಕೌರವಳ್ಳಿ ಗಳಗಳನಿಳಿಗುಂ (ಎಳ. ೪1, 
ಶಿವಮೊ, ೯೬-೫೩; 1163).  [ಸಂ. ಆಸಳಲಂ) 
ಆಸಕುತ (ನಾ). ಅಸಕ್ತನಾದವನು : *ಆಸಕುತಂ * ಆಸಕ್ತಂ(ದೃ) 
ಕ್ರದ್ಧೆಯುಳ್ಳ ವನು * (ಲ್ರಳಣ್ಣ)-.[.ಆ ಸೆಂ, ಆಸಕ್ತ) 
ಆಸಕುತಿ (ನಾ). ಇ ಆಸಕ್ತಿ ೧: ಅಕಟಿ ದೈದದ್ರೋಹಿಗಳಲಾಸಳ[ ಕು) ತಿ 
ಯನು ನೆಜಕದವಡಿ ಘನಕರಸುಳೃತನನು ಜೋಗಡಿಕೊಂಡೆನು (ಭಾಗ 
೩-೧-೨೨) ; ಬಹಳಾಸಳ[ಕು)ತಿಯಲಿ ಕೇಳುವ ಮಹಾತ್ಮರು ಪ್ರಕಟಿ 
ಸುವೊಲಿದ ತಿದ್ದಿ ಮೆಆಕಿದ್ರದು (ಕೋಗಯ. ೧-೧೫: ; ಬಂಧುನಿಕರಮಂ 
ತೊರೆದಟನಿಯೊಳು ಪಂಪ ಬೂರ್ತುನಾಸಕ[ ಕು) ತಿಯಿಂದೇಂ (ಬಿಂಳಾರಾ- 
೫-೪-೧೫). [೮ ಸಂ. ಆಸಕ್ತಿ) 


[3 


೬೯೨ 


ಆಸಕ್ರಿ 


ಆಸಕ್ತ (ಗು). ೧. ಮಗ್ನವಾದ; ತಶ್ಪರವಾದ; ಶ್ರದ್ಧೆಯುಕ್ಳ. ಸಃ 
ಸಂಧ್ಯಾವಂದನಾಸಕ್ತ ಧರಾಮರಪ್ರಕರಮುಂ (ಗಿರಿಳ. ೫-೯ ವ); ಲ ಆಸ; 
ಮೂರ್ತಿಯೊಳರ್ಡನಾಸಕ್ತಂಗೆ ನಿದ್ರಾಜಾರ ಮೈಥುನ ಸಂಗಭಡು ವ 
ಏಕೃತಂಗಳಿಂದುಂ ಹೊದ್ಮವೆನುತಿಹರು (ಬಸವ. ೪೩-೮೨). ೨. ಸ್ಕಿ 
ವಾದ; ಶಾಶ್ವತವಾದ (8). (ಸಂ.) 

ಅಸಕ್ತತೆ (ನಾ). ಆಸಕ್ತವಾಗಿರುವಿಕೆ; ಆಸಕ್ತಿ. (ಸಂ. ಆಸಕ್ತ 

ಆಸಕ್ತಿ (ನಾ). ೧. ಶ್ರದ್ಧೆ ; ತತ್ಪರತೆ; ಒಂದೇ ವಿಷಯದಲ್ಲಿ ಮನಸ್ಸ 
ನಟ್ಟಿರುವಕೆ: ಕಾದುವಾನಕ್ತಿಯಿಂ ಡಕ್ರಿಗಳಿಮುಬನಾದ ಬಳಿಕ 
ಮುಕ್ತಿಯಲ್ಲರೆ ಜೇಜ! ಜಯಮುಂಟೆ (ಜೈಮಿಲಾ. ೧೧-ಊ). ೨, ಆಂ 
ಕೊಳ್ಳುವ ಸ್ವಭಾವ. ೩. ಮೋಹ. (ಜಂ. 

ಕಾ ಹ ಅಗಸನ ಗಣ್ಜಿ, ಹೊಲ: ಹಂಸು%ನುಂಅ 

| 

ul 


4 


೧ 


ಮೂಡಣ ಸೀಮೆಯಿಂ ಮೂಡಲ್‌ ಅಸಗಗೆಯ್ಯಿಂ ಬಡಗಲ್‌ ಬೀರೆಗೆಕ 
ಮಾವ್ಯದಿಂ (69. 1, ೩೬-೩೪; 1246). P ಈ ಶಬ್ದ "ಅಸೆಗಗೆಯ್‌' 
ಹ್‌ ಅಪಲಿಬಿತ. (ಅಸಗ್ಯ (ಆ ಅಸಗ) * ಕೆಯ್‌,) 
ಅಸಡ, ಆಸಾಡ (ನಾ). ಚಾಂದ್ರಮಾನದೆಲ್ಲಿ ನಾಲ್ಕನೆಯ ತಿಂಗಳಿ: 
*ಅಸಡೆನುನಲಾಜಗಿಢಮಾಸಂಗ (ವಕು. ೨೧); ನ ಅಸೆಡೆಮುದಾಷಾಳೇ' 
(೪8ರ. ೧೧), ಆಸಾಡೆ (ಸ್ಕಾಂಡರ್‌). [ವ ಸಂ. ಅನಾಢ) 
ಆಸಡಿ, ಅಸಡಿ, ಅಸಾಡಿ, ಅಷಡಿ, ಆಸಾಡಿ (ನಾ). ೧. ಅಷಾತ 
ಮಾಸ: “ಅಸಡಿಯಾಪಾಢಮೂಾಸನಮೆನಿಫುದು 7 (ಳವಿಕಂ. 3೬೩); ಆದ 
ಸುಗ್ಗಿಯೆಂಬೆರಡುಂ ಕಾಲಮೊಳನೊಕ್ಳಲ್ಲು೧ಲಿ್ಲದೊಡಪಾಹೆಲ್ಲ ಬಬ | 
ನಾನಿದಡುವುವೇಕಾರಣದನರೆಂಬಂಗೆಹಳ್ಬುದು (ಜೀವನ. ೪೩-೧೬ 2); ಆಸ 
ಸತ 
2 
ಕ್ಕ 


ಹಾ ಗ ಎ ಬ ಬ ಎ ಚಡ ಎಂಟ ಟ್ಟು 


ಈ ಯು 


(ಲ್ವ 


ಸುಗ್ಗಿಯೆನ್ನಡೆ ಜೇಸೆಗೆಯನ್ನ್ನಲಾಸರಿಯನ್ನದೆ (ಉಮೂತ್ತ. ಕಾ) 
೨. ರತಾವರಿಗಿಡ; ಸೊರೆಮದ್ದು: *ಶತಮೂಲಿಯನಲಾಸದಿಯೆಸಿಕ್ಕು 
(ಮುಂಗರಾ. ೪೦-೩೧) ; ಕೊಡಸಿಗದ ತಿಗುಡಿನೊಡಬಾಸದಿ ನೆಗ್ಗಿಲು ಯಸ್ಯಿ 
ಮಧುಕರ್ಪಟಳಂಗಳ್‌ (ಕಲ್ಕಾಳಾ. ೪-೯); ಅಡವಿಯೊಳುದ್ದಂಬದಿ 
ಸೆಡಿಯಿಂ ಮುನ್ನಂ ಬಂದಾನಡಿಯೊಳ್‌ ನಳನಳಿಸುದೆಳದೆಳಿರ್ಗಳ್‌ (ಜು, ಆಸೆ 
೪-೬); (ಶಾದರೆಯಕ್ಕ ದಜ್ಜದೊಡ)ಮೂಸಡಿ ಮೇಣ್‌ ರನಿಮೂಲಮಕ್ಕಲು 
ತಿ9ನರೆ ಕರ್ಕರಾನ್ವ ತಮದಾಗಲಿ (ಖನುದ. ೨-೪೮). 4h: 
೧.*ಅಸಾಢ - ಅಸಡಿ, ಅಸಡಿ” (ಕದುದ. ೨೬೮ ಪ್ರಯೋ). ೨. "ಅಧ್ಯ 
ಕಂಡಿಕಾ- ಅಸಡಿ” (ಒಷಧಿ. ೯). ಅಸಾಡಿ: ೧. ಅಗಾಡಿಸೊಟ4, 
ಕುದ್ರಶೂಷೆಗೆ ಆಜಖುದತ್ತು ಹಾನೆ ಅಕ್ಕಿ (Was. 1ಸ-ಟಿ, ೪೬೦೩೪; 
14). ಆಷಡಿ: ೨. *ಸಕ್ಕಪರಣೆ - ಅನಡಿ” (ಒಓಷಧಿ, ೧೬೪ 
ಅಸಾಡಿ : ೧. ಅಸಾಡಿ ತಿಂಗಳಲ್ಲಿ ಎಷ್ಟು ಬಿಸಿಲು ಬಂದೀತು (ಮರಮ) | ಎ 
ಆಸಾಡಿ ಸೋಣಿ ತಿಂಗಳ ಕಾಲ (ಮರಮ. ೪೦). [ಎ ಸಂ. ಅತಾರಿ!] ; ಅತ್ಮ 
| ಅಸಡಿಗೆಣಸು, ಆಷಡಿಗೆಣಸು (ನಾ). ಶತಾವರಿಯ ಬೇರು; ಮಜ್ಜಿಗೆ, 


i 
( 
( 
1 
4 
( 


8 
ಗೆಡ್ಡೆ: ಅಸಡಿಗೇಳಸು, ತಿಂಪರೆಗೇಷು, ವಿಷ್ಣುಳ್ರಾಂತಿಯ ಟೇರು ಇವಿ ಅತ 
ಹುಟ್ಟು ಕಂಯಃ ನೀಂಂದ ಳುಡಿಯಳೆಎಡಲು ಕೆಂಬಣೆಲ ವಿಷ ಪಸಿತಂ ಬ 


ದಹುದು (ರೈದ್ಯಸಾ. ॥, ೨೯೯). ಆಷೆಡಿಗೆಣಿಸು: ಅಷರಿಗೆಗಸು... 
ನೆಲಡೆಂಗಿನ ಗೆಣಸು ಇವಂ ಸಮೂನಂಗೊಂಡು ಡೂರ್ಣಸಿ ತೆಬ್ಛ ಸಕ್ಕಕಿ | 
ಯಲ್ಲಿ ಕೊಳ್ಳೆ ಪ್ರಷ್ಟಿವರ್ಧನವಳ್ಳು (ವಿದೈವಿ. ೬೨). [ಆಸಡಿ * ಗೊಬ) | 

ಆಸೆತ್ತೆ "ಆಸಟಆ್‌,' ಪರಾ. (ಆ) 

ಆಸತ್ರಿ (ನಾ). (ತರ್ಕಶಾ) ಪದಗಳ ನಡುವೆ ವ್ಯವಧಾನಎಲ್ಲದಿರು ಐ 1 
ಪುದು: “ಐ3ಕ್ಕದ ಪದಗಳು ಒಂದಳ್ಳೊ ಮಕ್ತೊಂದಕ್ಕೂ ನಡುವೆ ವಿಲಂಲ | ಆ) 
ವಾಗದಂತೆ ಉಡ್ಚರಿಕಬಾಗಿ ಶಿವಿಗೆ ಬೀಳಬೇಕು ಇದಕ್ಕೆ ಸ್ನ್ನಧಿ ಅಥವಾ i 9 
ಅಸತ್ತಿ ಎಂದು ಬೆಸ” (ಭಾರವಿಎ. ೨೫೦) ; ಪದಗಳ ಅವ್ಮವಧಾನತ್ಧ 4 
ಅಪಶ್ತಿ (ಓಂದನಾ. ೧೪೫). (ಸಂ. 


[3 


ಆಸತ್ತು Ar ಅಸಸ್ನಗತ 
ಆಸತ್ತು "ಆಸಅಕ್ಕ್ಯ' ಪರಾ. | ಅಸನದ್ವಾರ (ನಾ). ಗುದದ್ವಾರ; ಮಲದ್ವಾರ:: ಕೆ೦ಪು ರೇಳೆ ಮಗು 
ಆಸೆನ (ನಾ). ೧. ಕುಳಿತುಕೊಳ್ಳುವುದು. ೨, ಪೀಠ; ಕುಳಿತುಕೊಳ್ಳು ಏವ ಆಸಸಂತ್ವಿರ (ಸಾಜ)ದ ಒಳಗಡೆ ಸಾಬೂಧಿನೆ ಕೆಡ್ಡಿಯನ್ಸಿಟ್ಟು ಭೇದಿ 
ಪುರಕ್ಳಾಗಿ ನೆಲದ ಮೇಲೆ ಇಡುವ ಮಣೆ, ಚಾಪೆ, ಕೃಷ್ಣಾಜನ, ಮೂಡಿಸುದ್ದದುಂಟು (ಗೃಹವಿ. ೧೪೬). (ಅಸರ * ಬ್ಹೂರ) 
ಕುರ್ಚಿ ಮುಂತಾದ ಸಾಧನೆ: ದಾಸದಂ . . . ಅಸಸದಿಂದೆರ್ಮ | | ಆಸನನೊತಿಹುಣ್ಣು (ನಾ). ಆಸನದ ಒತ್ತಿನಲ್ಲಿ ಜೊಕ್ಕೆ ಎದ್ದು ನನೆ 
ದುಷಿಎಸೂರ್‌ ಫೊಡೆಬಟ್ಟಿಂ (ಅಲಿ. ೭-0೧), ಅಗ ಉಟಸುತೆಯ 8) ಯಿಂದ ಕೂಡಿ ಆಗುವ ಹುಣ್ಣು : ಇಸನನೂಂಮುಳ್ಮಿಗೆ... ತುರುವ 
ಖುಚ್ಚಾಸೆರದೊಳ್‌ ಕುಳ್ಳಿರಿಸಿ (೧೦6. ೯-೪೩). ೩. [ಯೋಗ] ಅಷ್ಟಾಂಗ ಯೆಳೆಯನ್ನು ಎಂಟು ಹತ್ತು ಶೋಧಿಸಿ ದಿನಕ್ಕೆ ಎರಡುಜೊತ್ತು ಹರಿಶೈದು 
ಯೋಗದಲ್ಲಿ ಒಂದು ಅಂಗ; ಕುಳಿಶುಕೊಳ್ಳುವುದರಲ್ಲಿ ಕೆಲ ದಿನ ಕಟ್ಟುವುದು (ಎಲೈ. ೪೯). [ಅಸನ * ನೊತಿ - ಹುಬ್ಬ(ವ ಪುಣ್‌)) 
ಪೊಂದು ಕ್ರಮ: ಯಮ ನಿಯುಮಾಸನ ಬ್ರಾಗಖಾರು ಪ್ರತ್ಕಾಪಾರ| | ಅಸೆನೆಬಂಧನ (ನಾ). ೧. ಯೋಗಾಸನ. ೨. ಯೋಗಾಸನ ಹಾಕಿ 
ಧ್ಯಾನ ಧಾರಣ ಸಮಾಧ್ಯಷಿಸ್ಟಿಂಗ ಆೋಗಧಷ್ಠೆ (ಎಲೇಳ. ೧೪೬) ; ಅಸನ ದವನು: ಆಸರಬಂಧನರು ಸುಮ್ಮನಿರಲು ಧಸ್ಮನ ವಸಿ ಸ್ವರವ ಹಿಡಿವ 
ಬೆಂದರೆ ಸುಖಳರೂಗಿಯತಿ ಸ್ಥಿರೆಬೊಗಿಹೂ ಇರತಕ್ಕ ಸ್ಮಿತಿ (ಟೀದನಾ.;19' ತಶ್ರಿಪ್ಪಲು (ಇದದೂ. ೫೨-೨೨೪). *[ಅಸರ * ಬಂಧನ] 
ಇ). ೪. ಪೋಡಕೋಪಚಾರಗಳಲ್ಲಿ ಒಂದು: *ಧರ್ಜಾದಿ |ಅಸಸವಾವು (ನಾ). « ಆಸನಕುರು (4ನೇ. ೧೧). [ಅಸನ ಎ ದಾದ್ರ) 
ಪುಬಸಾರ್ಥಮಳ್ಳಾಸನಾಮ್ಮವವಗಿರಣಂ ಗ (ಮಂಗಲಾ. ೭೩-೧೨). ' ಅಸನಯೋಗ (ನಾ). [ಯೋಗಕಾ] ಅಷ್ಟಾಂಗಗಳಲ್ಲಿ ಒಂದು; 


೫. ರಾಜನ ಸಾಡ್ಲುಣ್ಣುಗಳಲ್ಲಿ ಒಂದು: *ಅರಿವಿಕೆಗೀಜುಗಳೂರ್ಪ) | ಯೋಗಾಧ್ಯಾಸಕ್ಕಾಗಿ ಅಥವಾ ಧ್ಯಾನಕ್ಕಾಗಿ ಉಚಿತವಾದ ಆಸನ 
ಕೊರ್ವರ ಮೇರೆತ್ತಿಯೆತ್ತಲಾತದೆ ನಿಬ್ಬುವುದು ಅಸಸಮೆಂಟುದಳ್ಳುಂ? | ವನ್ನು ಹಾಕಿ ಕುಳಿತುಕೊಳ್ಳುವುದು: ಈ ಡೇೆ!ಂದ್ರಿಯಗಳು ದೃಕ್ಯ 
(ಪಚಕ, ೨೯-೧೬), ಹಿ. ಆನೆಯ ಹೆಗಲು: *ಸೃಂಧು, ಅಸನು - |15] ಯೌಿಂಬುತಾಗಿ ತಿಳಿದೆ ಸುಸ್ಮಿರೆಸಾಗಿಯಿರುವುದೆ ಅಸನಯೋಗ (ಶತ್ರ್ವಭ. 
ಈ ೨ ಅಜೆ ಖೆಗರ್‌” (ಕರಾಯ ೩೬-೬೪), ೬. ಮಲದ್ವಾರ! | ೨೩). (ಅಸನ * ಯೋಗ) 


ಪ್ರದೇಶ; ಗುದ: *ಪೂಂ (೧19. ಲಷಕಿ)ಯೆನಲಾಸಸದ ಪ್ರ ಳ್ಳುಗ| | ಆಸನಕೋಗೆ (ನಾ). ಗೂಡಿ ಹಾಯುವ ರೋಗ; ಗೂಡಿ ರೋಗ 
(ರಗಣ ೧೪-೩), "ಆಸನಕುರು?, "ಆಸನಾಂಕುರ' ಪರಾ.। | (0x0 .೧೨೧). [ಅಸರ * ರೋಗ) 
6. ಹೊನ್ನೇಮರೆ: ಅಸನ (ಉಂಟ) ಇದರ ಕಟ್ಟಿಗೆಯಿಂದ ನೀಲಾದ] | ಆಸನನಟ್ಟಿಗೆ (ನಾ). ಕುಳಿತುಕೊಳ್ಳುವ ಹಲಗ --ಮಣಿ: 
ತೊಲೆಗಳಾಗುತ್ತವೆ (ಕಳಾ ೩೩). (ಸಂ.) 29! (ಕಾತ್ಯಸಂ. ಇಂ ಕೋಕ). [ಇಸನ ಇ ಪಟ್ಟಿಗೆ) 

ಆಸನಂಮೋಯು (ಕ್ರಿ). ಯುದ್ಧದಲ್ಲಿ ಉಪೇಕ್ಷಾಭಾವವನ್ನು ಅಥವಾ| | ಅಸೆನವ್ರಣ (ನಾ). ಮಲದ್ವಾರದ ಬಳಿಯಲ್ಲಿ ಉಂಟಾದ ಗಾಯ, 
ತಾಟಸ್ಥ್ಯ ಭಾವವನ್ನು ತೋರಿಸು: ಏಇನೆ ಸೂಿಗೊಂಡು ಗುಡಿ ಹುಣ್ಣು ; ಧಗಂದರ : ಛಗಂಡೆರದೆಂಬ ಬೆಸಲಿಳ್ಳಾನನದ್ರಣದನ್ನು 


ಸುಡಿಯುಲ್ಲದೆ ಮುತ್ತಮೊಸಸಂದೋಕುದ ಬಲ್ಬುಲೋಬನೆರ್ಲೆರೋಳುವ]| : (ಬಾತಟೀ. ೨-೨-೧೧೪), (ಅಸರ * ಪ್ರಣ] 
ಕೆಯ್ಪೆಸರಂಗಳೆಮ್ಮಮೆಂಕೇಣದು (ರೇಪಳಾ. ೪-30). ' ಅಸೆನಸ್ಮಾನ (ನಾ). ಯಾವ ಪಕ್ಷಕ್ಕೂ ಸೇರದೆ ಉದಾಸೀನೆದಿಂದ 
(ಅನನ - ತೋಣು (ಆ ತೋಜ್‌)) ೫) ಇರುವಿಕೆ (?) : ದೇವರ ಗುಂಡು ಗುಜಗುಳಿಗೊಂಡು ಬೊಗೂಕಿ ನ್ಯಾಯ 


ಆಸೆನೆಳೆಂಪ (ನಾ). (ಜೈನ) ತೀರ್ಥಂಕರನೆ ಜನನವೇ ಮುಂತಾದ ಪುಲುಸಸಂಚಿನಮಾಸನಸ್ನಾ ನಂ ಬಿಲ್ಮುಟ್ಟಿ ಲಕ್ಷಣೆ!ಪೇಕೆಂ ಬಗೆದಾಗನಸ 
ನಿಕೇಷ ಪ್ರಸಂಗಗಳಲ್ಲಿ ದೇವೇಂದ್ರನಿಗೆ ಉಂಟಾಗುವ ಪೀಠದ ಮೆಂಬಿದನಜಾದು ಧಸುರ್ವಿಡ್ಮೆಯೇ ರೊಪುಗೊಂಡಂತಿರ್ಜರು. ಇಡೆ 
ಅಲುಗಾಟ, ಕೆಂಪನೆ: ವಾಜದನಾಸನಳೆಂವವಿನಾಸರುಬುವೊಳ ) (ಉತ. ೪-೪೩ ದ. "ಆಸನ ೫' ಪರಾ. [ಅಜನ * ಸ್ಥಾನ) 
ಜಛಿಯಂ ಪ್ರಯೋಗಿಸಿ ಬೋಧಾಪಾಸಪ್ರಿಯನುದೆಯಮುನಲ್‌ ಸನ | ಅಸನಾಂಕುರ (ನಾ). ಮೊಳೆಕೋಗ; ಮೂಲವ್ಯಾಧಿ: *ಅಸನಾಂಕುರ 
ರಿಂದೆರುು ಮೂಲುಸೂಲ್‌ ಫೊಡೆನಟ್ಟಂ (ಇದಿರು. ೩-೪೧); ತನಗಾನನ ೨9) ಮೆಸಲು ದುೂಲಎತ್ಮಿಛಿಯೆನಿಕು 7 (ಮೂಗಲಾ. ೧-೬). 
ಕಂದಂ ತೊಟ್ಟಿನೆ ಪುಟ್ಟಿ ರಣಪ್ರಪಂಚದೊಳ್‌ ರೆಧುವೀರಂ ಹೆಜಿದಬಕೆಂಲು, (ಅಸನ * ಅಂಕುರ) 
ಮುಖಾಲೋಡನನೊರರ್ಷಿದಲಲಾದೆನರೂರೋಡನದಿಂದೆಂ (ಲೇನ. ; | ಆಸೆನೋಟಿತ (ನಾ). ೧, ಉಚಿಕವಾದ ಅಥವಾ ಸಮಯಕ್ಕೆ ತಕ್ಕು 


೧೩-೧೫೩). [ಅಸನ * ಕಂದ] ; ದಾದ ರೀತಿಯಲ್ಲಿ ಮಂಡಿಸುವುದು. ೨. ಆಸನದ ಔಚಿತ್ಯ : 
ಅಸನಳುರು (ನಾ). ಗುದ ಅಧವಾ ಮಲದ್ವಾರದಲ್ಲಿ ಎದ್ದಕುರು) |! ಅರಸಬಾತನ ಮನುಷ್ಯಾತೀತಮಪ್ಪ ಪ್ರಕೃತಿಯಂ ಕೆಂಂನನೋಟಕದಿಂ 
(ಕಿಸ, ೧೧). [ಅಸನ ಇ ಕುರು) 381 ೇಲಿಳ್ಕಿವ ಭಲ್ರಾಸನದೊಳ್‌ ಕುಳ್ಳಿರ್ದು (ಕಾತಿಧ. ೪-೧೨೬ ಬ). 

ಅಸನಕ್ರಮ (ನಾ). ಯೋಗಾಸನದ ರಡನೆ: ಸನುರಕ ಹೌಖ್ಯದೊಳ್‌ : | [ಅಸನ * wus) 


ಸತಿ ದಿಗಂಬರಬೇಷಲುನಾಂತು ಮುಕ್ತಳೇಶಮಲೆಸೆಯಲೈ ಕರ್‌ ದರ) | ಆಸನ್ನ (ಗು). ೧. ಹತ್ತಿರವಾದ; ಸಮಾನವಾದ: ಆಸನ್ನಂ ಮಣ್‌ 
ಕಿಮೀಲಿತದೂಗೆ ದಲಾಸಪಸಕ್ರಮಂ ಸಮಧಿಸೆ ಪೂಂಳೃತಪ್ರಣನರೊಲ್ಪಿ | ಣಾಲಂ(೭ಂರಾದೂ. ೩-೧೩೨). (ನಾ). ೨. ಹತ್ತಿರ; ಸಮಾಪ : 
ಕಪಿ4ರಮಸೊಕ್ಳು ತನ್ಮಕೋರದುಣನ ಹೃಶ್ನಿಧಾನ ಮಸುಪಾರ್ಜಿನ ಯೋಗಿ *ಸಮಿಎನೇ, ಸನೀಡೆಂ... ಅಸನ್ನಂ, ಸನಿಧಂ, ಬಾರಗ್ವಿಂ... 
ಕಿಯಂತಿರೊಪ್ಪಿದಳ್‌ (ಉಾವ್ಕಖಾ, ೬೬೫). [ಅಸನ ಇ ಕ್ರಮ) | ಅವವಾಂಕರೆಂ -ಈ ೧೮ ಸವಿಸಪಂ? (ಪಾಯು ೧೯೨-೪). (ಸಂ. 

ಆಸೆನೆಗುರಗಿ (ನಾ). ಒಂದು ವೃಕ್ಷ: ಕರಟ (ಅಸನಗುರಗಿ)(ಅಂಜುಸ) ' | ಆಸೆನ್ನೆಕಾಲ (ನಾ). ಸಾವು ಸಮಾಪಿಸಿದೆವನು: ಅಧರೀಕೃತದಿಳ್ಪಾಲ 
ಸುಂದರೆ, ತರಳ, ಎತ್ತರ, ಕಟ್ಟಗೆ ಕೆಂಗಪ್ಪೈ (ಕಛಾಗೆ. ೩೩). (1) 1 ಕನುಮುಸನ್ನಳಾಲನುಮುಪ್ಪ ಶಿಐನಾಲಂ 6ಡುಮುಳಿದು (ಪಂಚತ 9. 

ಅಸೆನತ್ಯಜತೆ (ನಾ). ಅಸನಶ್ಯಾಗ; ಕುಳಿತಿದ್ದ ಪೀಠವನ್ನು ಬಿಟ್ಟು! | ೨೬೬-೨೫೪). [ಅನ್ನಂ ಕಾಲ) 
ಏಳುವುದು: ಛಕ್ತನ ಮಳಜಿಂದು ಜಂಗಮವು ನಡೆಡು ಬಂದಲ್ಲಿ ಅ| | ಆಸನ್ನಗತ (ನಾ). ಹತ್ತಿರ ಬಂದವನು; ಸಮಾನಗತನಾದವನು: 
ಭಕ್ತನು ಉಬತ್ತ ಆಸಸತ್ಯಆಕೆಯಮೂಡುತ್ತ ಉೆೊಂಕುತ್ತ ಕೈಮುಗಿದು ;43| ಶ್ರಿವಿಷ್ಟವಗುಲುವಂ ಕಂಡೆತ್ಕಂತ ದೂರಾವನತದುಣಿಕಿರೀಟನಾಸದ್ನಗಳ 
ಶಿಂದಿರ್ಮ ದಾಗಿ ಬಳುಕುತ್ತ (ಬನದ. ೩೪). (ಸಂ. ಅಸನಕ್ಕಜತಾ) | | ನಾಗಿ (ಕಾಂಡ. ೪-೬೬೮). (ಸೊ) 


ಆಸನ್ನೆಗಮನ Av ಆಸರ್ಗಳೆ 


ಆಸನ್ನಗಮನ (ನಾ). ಹತ್ತಿರಹೋಗುವುದು : “ಫೋಫು - ಅಸನ್ನ [ಅತಭೆಗಿರಿ (೫). ಸೃ. ಸ್ಥಳೀಯ ಉನ್ನ ತಾಧಿಕಾರಿಯ ಅಧಿಕಾರ (ಉರ್‌) 


ಗೆಮನೇ” (ಕಮಲಾ). [ಅಸನ್ನ * ಗಮನ] [ಅಸಫ * -ಗಿರ್ಯಿ) 
ಆಸನ್ನತೆ (ನಾ). ಸಮಾಸವಾಗಿರುವಿಕೆ; ಸಾಮಾಷ್ಯ: ಮುನ್ನಿನೆ | | | ತಂಪ (ನಾ). ರಾಜದೆಂಡವನ್ನು ಹಿಡಿದಿರುವವನು : 
ಭದರುಂ ಂಧುಗಳಂನೆಜಕ ಶ೪ಿನಜಾತವೂಯ್ತು ಭದದೀಯ ಪದಾಸನ್ನತೆ | ಟೋಪವಾರರೂ ಅಸಬವಾರರೂ ತಮ್ಮ ತಮ್ಮ ಯೋಗ್ಯವಾದ ಹ 
ಯಿಂಡೆ (ಳಾದಂಳಾ- ೯೯೪). (ಸೆಂ, ಅನನ್ನ3) |3 ತೊಡುಗೆಗಳಿಂದ ಸಜ್ಮಿತೆರಾಗಿ ನಿಂತಿದ್ದಾರೆ (ದೇವಡ, ಚತ 
ಆಸನ್ನಸೀಡನ (ನಾ). ಹತ್ತಿರಬಂದು ಹಿಂಸೆಮಾಡುವುದು ; ಅಂಡಲೆ [- ಅರೆ. ಆಸಾಬರ್ಥದಾರ್‌) 
ಯುವುದು: “ಅಂಡಲೆ--ಅಸನ್ನಹೀಡನೇ (ತೊಂದರೆ ಪಡಿಸು)” | ಆಸಮಾಸಿ (ನಾ). ಆಕಾರದ ಬಣ್ಣ ; ನೀಲಿಯಬಣ್ಣ (ದಕ. ೪. 


(ಕಡಧಾ). [ಅಸನ್ನೆ * ಹೀಡನ) | (+ ಹಂ. ಅಸರೂಸಲ] 
ಅಸನ್ನಪ್ರದೇಶ (ನಾ). ಹತ್ತಿರದ ಜಾಗ; ಸಮಾಪದ ಪ್ರದೇಶ: | ' ಅಸರ, (ನಾ). ಒಂದು ಸುಗಂಧ ದ್ರಮೃ ; ಜಾಯಿಪಕ್ರೆ : ಸಿರಿಕಂಡು 
ಯತಿಪತಿಗಳಂ ಕಂಡು ನಿನಯದಿಂ ಬಂದಿಸಿ ತದಾಸನ್ನ ಪ್ರದೇಶದೊಳ್‌ , wl ಕುಂಕುಮಮಗುರು ಕೇೇಣುಕೆಂ ಡಾದಿಳಾಖ್‌ ತವಕ್ಷೀರಂ ಕಷ್ಟುಿ 
ಕುಳ್ಳಿರ್ದು (ಸುಕುರೂ. ೬-೪೨ ಆ). [ಅಸ್ತನ್ನ * ಪ್ರದೇಶ) | | ಸಿತಮೂಸರಮೊೆಂದಿವು ಸರಿಸಂ ನಾಲ್ಕಡಿ ಕಕಾಂಳತಕ್ಕೋಲಂಗಳ 
ಅಸನ್ನಢವ್ಯ (ನಾ). [ಕೈನ] ಜೈನತತ್ತ್ಯೋಪದೇಶವನ್ನು ಕೇಳಿ (setae. ೭-೯). (1) 
ಶೀಘ್ರದಲ್ಲಿಯೇ ಮನಃಪರಿಪಾಕವನ್ನು ಹೊಂದುವವನು : ಅಸನ್ನ | | ಅಸರ "ಆಸಕಿ' ನೋ. 
ಭದ್ಮರರ್ಹಚ್ಛಾಸನದೊಳ್‌ ಭಕ್ತರ್‌ (ಕಾಂತಿದ್ರ ೧-೬೯); ಸೂರ್ಯ | , ಆಸರಗೇಡಿ (ನಾ). ಆಸರೆಯಿಲ್ಲದವನು; ನಿರಾಶ್ರಿತ: ಮುಳ 
ಮಿತ್ರನೆಂ ಕೆಂಡು ತದಾಳಾರೋಸಲಕ್ಷಿತದಿಂದಸಾ ೈಸನ್ನಭವ್ಯನೆಂದು 13] ಗಿಂತಲೂ ಎಬ್ಲ ದೃಷ್ಟಿಯಿಂದಲೂ ಒಳಿತೆನಿಸು ವ ಡಾಗೆಯಲ್ಲಿಲವ್ರಾಓ 
ಶ್ವಯ್ಸು (ಬಳುವ. ೩-೮ ದ). (ಅಸನ್ನ * ಭದ್ಮ) ಘ, ಆದರೂ ಆಸರಗೇಡಿ (ಪುರುಷ. ೪೦). [ಆಸರೈ (ಲ ಅಸರೆ) * ಕೇಡಿ] 
ಆಸಸ್ನತತ್ನ (ನಾ). ಆಸನ್ನಭವ್ಯತೆಯನ್ನು ಪಡೆದವಳು : “| ಆಸರಿಕೆ "ಆಸೆಾಕೆ' ನೋ. 
ನ್ಮಯ ಜಿನಕಾಸನದೀಪಿಕೆಯು ಬೆನಿಸಿ (ಅಳವು. ೧-೫೮). ಆಸರಿಸು, (ಕ್ರಿ). ಆಶ್ರಯಕೊಡು : ಆಸರ್ತು ಪಸಿದುಬನ್ನ ವರ್ಗ್ಗಾಸಾಜೆ 


[ನೆಂ. ಅಸನ್ನಧನ್ಮೂ] | ಕಿಐಸಿದು. ಬರಿದಿದೆನ್ನದೆ ಕೇಳಿ ಸಾಸಲ ಸ್ನಯಂಧೂಡೇವರ ದಾಸ ಚ 
ಆಸೆನ್ನಮೃ ತ್ಕು (ನಾ). ಸಮಾಪವಾಗಿರುವ ಸಾಪು; ಸಾವಿನ ಮಲ್ಲಿಸೆಟ್ಟ ದಾನವಿನೋದ (ಸೌಇಇ. ೫%, ೧೦೧-೩೧; ಸೌಟ್‌ 
ಸಾಮಾಪ್ಯ: ; ವಿಜ್ಠಾವಡನದಿನಾತನಾಸನ್ನಮೃತ್ತುವನಜಾದು (ಅದಿತಿ. ("| [ಅಸರ (೮ ಅಸರೆ) * -ಇಸ್ಕು) 
೨-೧೪ ದ). [ಅಜನ * ಮೃತು) | (ಕ್ರಿ). ಆಯಾಸಗೊಳಿಸು; ಬಳಲಿಸು : ಘೋಷ ಗಂಟಿಯ 
ಆಸನ್ನವರ್ಶಿ (ಗು). ಹತ್ತಿರದಲ್ಲಿರುವ; ಸಮಾಪವರ್ತಿಯಾದ : | ಜಾವವನು 39 ಬಯುಸುದಂದೆದಲಿ ಈರ ನಿಮ್ಮಯ ನಿತ್ಕಸುಖವನು ಕೆಂ. 
ತನ್ನ ತಂದ ಪಾಗುಡನುಸಾಸನ್ನವರ್ತಿಯುಬುಭಿರಾಮಮೂರ್ತಿಯು) | ಮನುಜನು ತನಗೆ ಬಹುದಿನವಾಸರಿಸದೇ ನಿನ್ನ ನೀನೇ ಒಲಿ ಯದಿರರಃ! 
ಮುಪ್ಪಮಾತ್ಮೋತ್ತಮನ ಕೈಯೊಳ್‌ ಕುಡುವುದಂಂ (ಕಾಂತಿಫ. ೨-೨೨ ಪ). |23| (ಸುಖಾರ. ೧೨೫-೨); ಅಂಕೆ ನೀನೆಸಗಲಿನಿತಾಸರಿಸಿ ಬೇಸರಿಸಿ ಬಿಲುಪಿಕ್ಕೆ 
(ಸಂ. ಆನನ ನ್ನೈವರ್ತಿನ್‌) | ಕಲಿಕಳಟಿ ಫಲವೇನು? (ತೆಟ್ಟಿರ. ೧೮-೧೬). 
ಅಸನ್ನಿಸು (ಕ್ರಿ). ಹತ್ತಿರವಾಗು; ಸಮೊಹಿಸು: ಈಕೆಯನಿನ್ನು ವರಿಸುರೆ| | (ಅಸರ ಸ ಅಸ್ಯ) * -ಇಸ್ಕು) 
ನೆಂಬ ಭರವ ಬಾಕಾಂ. ತರಿಸುಬೆನೆಂಬ ಭರವಸ]ಸನ್ನಿಸಲು ie | [has “ಆಸಲ್‌್‌' ನೋ. 
ಅಪಿ ಗ ಕ ನ್ನಡ ತ್ತು ಸನ್ನ | are ee ಹತ ಅನಲಂಬನ; ಆಶ್ರಯ ; ಆಧಾಕೆ; 
ಆಸ್ಪ 39] ಆ: 1 ೦ಬ. ; 
ಅಸೆಸಾಕ "ಆಸ್ಟಾಕ' ನೋ. | ಊರೆ: ಸುತ್ತಲೂ ಯಾವುದರ ಆಸರೆಯೂ ಇಲ್ಲದೆ ಪೃಠಳ್ಳಾಃ 
ee ನೋ. I ಭೂಮಿಯು ಮಹಾದೂರದಲ್ಲಿ ಹಸು ಕನ್‌ ಸಸರ 
ಆಸೆಸಾಸು, ಅಸಪಾಸ, ಆಸುಪಾಸು (ನಾ). (ಉಕ; ಕರಾ). ಸುತ್ತು | ೧೯); ಅಶನೇ ನನ್ನ ಅಸರೆಯಾಗಿದ್ದ (ನನ್ನಚ. ೪೩); ನಾನು ದೊರೆ 
ಮುತ್ತು ; ಅಕ್ಕಪಕ್ಕ ; ನೆರೆಹೊರೆ: ಇಡುಪ್ರದೇರದಲ್ಲಿ ಮತೆಮಾಡಿ| | ಮಗನೆಂದು ಹೇಳಿದ್ದರೆ ನಿಮ್ಮ ಮನೆಯಲ್ಲಿ ನನಗೆ ಅಸಕೆ ದೊರೆಯುತ್ತಿ! 
ಕೊಂಡು ಆಸಪಾಸು ಗ್ರಾಮಗಳಲ್ಲಿ ಕೆಲವರನ್ನು ತಮ್ಮದರನ್ನಾಗಿ ಮಾಡಿ; (ಶೌ ಲಿಬ್ಬ (ಹಾತುತ್ತ. ೯೮). ಆಸೆರೈ: ನಾವು ಸುಮ್ಮನಿರುವುದೇ? ಅರು! 
ಕೊಂಡು (ನಡಾ. 81, ೮೫೯). ಆಸಿಸಾಸ : ಆಪ್ಟ ರಾಗ ಆಸವಾಸ ಕೊಲ ಬಾಳಿನಲ್ಲಿ ಒಂದು ಅಸರ ಬೇಡವೆ? ಸಮಾಜನೇ ಅವರ ಆಸರ (ಶನ 
ದಾಗಿನ ಮಂದಿ ಕೂಡಿ ಬಡಿಸಿದರಂತೆ (ಛನಂಜ. ೩೩) ; ಉರಿಯು ಪ್ರಬಲ | ೩೮). ಆಸರ್ಮು: ಇದುವೆ ಆಸೆಯು ಇದುದೆ ಆಸರು ನಾಳೆಯೆಳಿಡಿ 
ನಾಗಿದ್ದುದೆಿಂದ ರುಳವು ಅಸಪಾಸ ಯಾರನ್ನೂ ಹಾಜುಗೊಡಲಲ್ಲ | |. ನೇನಲು (ದ್ರಾಕ್ಷಿ. ೪೨). (ಆ ನೇ. ಅಶ್ರಯ) 
(ಕುಂಬಳ. ೨೧). ಆಸುಪಾಸು: ಈ ಬೆಳ್ತ ಉಡಿ. ಆಖುಖಾಸುಗಳಲ್ಲೇ | ; ಆಸಕಿಗೊಡು (ಕ್ರಿ. ಅಕ್ರಯವನ್ನು ಕೊಡು; ಆಸರೆಯಾಗು: 
ಎಪ್ಪೆಲ್ಲ ಶಾಲೆಗಳಿಲ್ಲ (ಟಗುಳ. ೫೭). (ಮಠಾ. ಓಂ, ಆಸ್‌ವಾಷ್‌] | "ಬಿಜ್ಜ'ನಿಗೆ ಅಸರೆಗೊಟ್ಟು ಅರಿಕೇಸರಿ ಅವನನನ್ನು ಉದ್ಧರಿಸಿದ ವಿಫಖ 


ಆಸೆಫು "ಆಸಫ್‌' ನೋ. [ ವನ್ನು ಧಾವಿಸದೇಕು (ನಾಡೋಜ, ೨0೪9). [ಆಸರೆ * ಕೊಡು) 
ಅಸಫ್‌, ಅಸಫ್ರ (ನಾ). (ರೆವಿನ್ಯೂ ಅಥವಾ ಸೈನ್ಯದ) ಸ ಸೆರೆಕಾರೀ' ; ಅಸೆಕೆಗೊಳ್ಳು (ಕ್ರೆ). ಆಶ್ರಯವನ್ನು ಪಡೆ; ಆಶ್ರಯಿಸು (ದಕ. ೪ 
ಉನ್ನೆತಾಧಿಕಾರಿ: ಅಮಲ್ದಾರರು ಅಸಫರ ಅಧಿಕಾರಕ್ಕೆ ಒಳಪಟ್ಟದ್ದಲು! ; [ಅಸಕೆ * ಕೊಳ್ಳು (ಆ ಕೊಳ್‌, ) 


(ಮಹಾದಂ. 1, ೨೬); ಕ್ರೂರದಂಡನೆಯ ಭಯದಿಂದಲೂ ಅವರು | l wire (ಕ್ರಿ). ಆಯಾಸವನ್ನು. ಹೋಗಲಾಡಿಸಿಕೊ ; ಬಳ 
ನೇಮಿಸಿದೆ ಅಸಭರೆ ಫೌಜು ಅಲ್ಲಿ ಜಾಗರೂಳವಾಗಿರುತ್ತಿದ್ದುದರಿಂದಲೂ : 1 ಯನ್ನು ನೀಗು: ಸುಳಿವ ತಂಗಾಳಿಗಳ ಕಡುಗಂಪ ಸೇನಿಸುಕೆ ನ068 
(ಪುಜಾರ. ಬ, ೬೫). ಆಸ (0). (ಅರ. ಅಸಫ್‌) | | ಸರ್ಗಳೆನರಾ ನಾಡೊಳು (ಜೈಮಿಲಾ. ೩-6). [ಅಸ್‌ * ಕಳ್ಳ) 


ಅಸಲ್‌ Ar 
ಆಸೆಲ್‌ (ಗು). ಒಳ್ಳೆಯ; ಉತ್ತಮ: ಒಗೆ ಇರುದ್ಲಿ ಜೆಎಸ ೫ರ] | 
ಹದ್ದಿನ ಬೀಲೆ ಮನಸು ಮಡೆಗುವುದು ಅಸೆಲ್‌ ದೂತಬ್ಬ (ಕಾಜೇಂತ್ರ.! | 
೧೦೪). («+ ಅರೆ. ಆಸರ್‌) [NN 
ಆಸನ (ನಾ). ೧. ಭಟ್ಟಿಯಿಳಿಸಿ ತಯಾರಿಸಿದ್ದು; ಔಷಧಿಯ ಅರ್ಕ: | | 
ದನಸೌಷಧಿಯಿಂದೆ ತಯಾರಿಸಿದೆ ಆಸನಗಳು (ಗೃಹಟೈ. ತಿ); ಅಸದ ಇರಪ್ಪ; 31 
ತೈಲಗಳನ್ನು ಪಂಡಿಕಲು ಹೇಳಿದಂತೆ ಸಿದ್ಧಪಡಿಸಿ... ಅನುಭವ ಪಡೆದ ! 
(ಉಕಾ. 3೪4). ೨. ಮದ್ಯ; ಸುರೆ: “ಮಧು, ಅಸೆದ. ಸೀಧು, ಸುರಾ] I 
ಎ೬5 ಈ ೨೪ ಕಳ್ಳು 7 (ಹರಾಯು. ಹಾ-೧೩೫) ; ಬಗೆದರೇ ವಿಷಯಾಸದ ! 
ಜುಕ್ತರೇಖುಮುಂ (ನಂದೂ. ೯-೩). &. ಮಕರಂದ; ಪ್ರಷ್ಟರಸೆ;' | 
ಭಾಧೋಗ್ಯರನಿಂ ಜರದಕೆಯುದೆಂ ಪಡಳುಸುದುದೂಸದದೆ ಸೊಳ್ಳೀಿದ 11 
೪೪ಯ ತೆಣದಿಂ (ಕಾಣಾಧಾ, ೩೪೫1 (ಸೊ) ಲ 
ಆಸೆವಾರಿ (ನಾ). ೧. ಕುದುರೆಯ ಸೇವಕ; ಕಾಸ್‌ದಾರ: ಕಳಕಳ | 
ನಾಡಮೂಡ ತೊಸಂ ಜನಳೆಂ ತಿಳಿಂಿಸವಾರಿಗಳ್‌ ಕಳೆದು ಖಲೀೀನಮಂ | 
ತುರಿರದಿಂ ಬರೆ ಸಂದಿಸಿ (ಪಾಾಮಾ, ೯-೧೧೬), ತಿ. ಆಶ್ವಾರೋಹಕ ; | 
ಸವಾರ; ರಾವುತ: ತಾಗಿ ತ್ರೈೀಅದು ಲೋಹಿತದೃಪ್ಟೀಯನೂಸಬಾರಿಗಳ್‌ A 
ಫುಟ್ಟಿಸೆ (ನಂದೂ. ೧೬-೧೯) । ಹಾನುದಫ್ನದವದುದ್ದ ಶಕವಾರಿ ಕುಂದಿ 
ಆಯೆ ಲೊೋಹಿತಬಾರಿಗಳಾಸವಾರಿಗಳ್‌ (ಪೂರಿದೂ, ೧೩-೬೧). | 
(ಪ್ರಾ. ಆಸವಾರೆ ಆ ಸಂ. ಅತ್ವಬರ] 
ಆಸನಾಸಕ್ತ (ನಾ). ಮದ್ಯದ ಗೀಳುಳ್ಳವನು; ಮದ್ಯಪಾನದಲ್ಲಿ; 
ಆಸಕ್ತ: *ಅನದಾಸಕ್ತನರುದ್ಧ ವಾದ್ಯ ಪಶುತುಂಡ ವಿರೇಶ ಗೋಮು 29 
ಖಾಹ್ಟಯಂ  (ಕಾಶಾರ. ೨೧). [ಅಸದ * ಆಸಕ್ತ) 1 | 
ಆಸವಾಸಕ್ತಿ (ನಾ).೧. ಮಕರಂದದಲ್ಲಿ ಆಸಕ್ತಿ. ೨. ಮದ್ಯದ ಗೀಳು. | | 
೧,೨; ಆಸಮಾಸಕ್ತಿ ಮಧುಪ್ರಕದೊಳ್‌...ಗಳಗ್ರಾಟಿತ್ವಮೇಾವಳಿ 
ಯೊಳ್‌.. . . ಅಬ್ದಲಿಟ್ಲು (ದಂದ್ರಫು. ೩-೯ ನ). (ಆಸದ * ಅಸ್ತಿ) | | 
ಆಸಹಿಸ,, ಆಸಳು, (ಕ್ರಿ). ಬಳಲು ; ಆಯಾಸೆಪಡು; ದಣಿ; ಆಸಕ್ತ, |೫| 


ಆಸಾಡ 


ಅಸೆರ್ಕ : ೧. ತೃಜಿಯಡೆಬುಶಾ ಯುದಕಿಯ ಸುರಾದಣ್ಮರನದನಂಬಳೆ 
ಗಳಿಂ ತವೆ ನೀಂ£ ಯಿಗ್ರಿಂಟಿ ತಣಿದು ತಣ್ಣನೆ ಧುಳಮಡಂಗಿ ನಡೆದಾಸರಂ 
ಮರೆದನೊರ್ವ ಸವಿಗಾರನು (ರುಳ್ಮಾಗ. ೨-೨೧) ; ಆಸರಾಯ್ತು ಧಿನಗೆ 
ಕೊಳೆ... ಬಹಳ ನೆಎಂದೆ (೪ಜಲ್ಕಿ. ೯-೧೩). ೨, ದಾಯಾರಿಕೆ ; 
ದಾಹ: ಯಾಕೋ ಮೂಡಲು ಕಡೆಯನರಂತೆ, ಉಡುಪಿಗೆ ಯಾತ್ರೆ 
ಹೊರಬರುವಂತೆ, ಆಸರೆಂದು ನೀರು ಕೇಳಿದರು (ಪಾಜುಕ್ತ. ೬೪); 
ಯೂರೊ ಇ.ನೆ? ಅನರಿಗೆ ನೀರು ಬೇಕು ಎಂದು ಕೂಗಿದನು (ಕೋಟಿ, 
೧೬). ಅಸಯ್ಯ: ೧. ಎಳ್ಳಲನ ಬಳಿವಿಡಿದು ಸುಶ್ತಿದಾಸಂನು ಮುಫಿರಕ್ಕೆ 
ಹಗ ಬನಳೆ ಬಂದಂಸಳೆಯನು.., ಮಿಕ್ಕು (ಹಡಳಾ. ೬-೬೭); ಮನೆ 
ದಾಸಜು ನುಡಿದಲ್ಲದೆ ದೂಣಮ ವನಿಶೆ ಮಗಿನನಿದೇಕೆ ನಿನಗೆ (ಶ್ರೀಪಾಲ 
3-೩೨); ಬೇಸಜುಗೆಎಂಬ ತತ್ಕುವರಿಯ ದುಸದೊಳಗಾಸಖು ಬಹಳೆ 
ವೆಗ್ಗಳಿಸಿ (ರೋಚಕ. ೨೭-೬೫); (ಶಿಛಾಗ. ೩-೨-೬೦ ನೋ). ೨. ಲೇನ 
ನಾಡಿಡೆ ವಿಮರ ವೇದವ್ಯಾಸನೆಂದನ ನೀಸಲಾ ನಿನ್ನಾ ಸಹಾ € ಜಗದಭಿ 
ಸಮುದ್ರ ದೀಂಟಿದಡಗದೆಲ (ಕಳಾ ೪-೧೧-೫), ೩. ಆಲಸ್ಯ; 
ಬೇಸರು: ಆಸಜುಕ್ಳ ದೆ ದುಶೆದಾರ್ಶೆ ತಾಯ್ದಕ್ರ ಕೂಸಿರಂತಕ್ಕು 
(ಸರಣ. ೧೨೬). ೪. ಅನೆ; ಬಯಕೆ: ಬಲಲದು ಜನ್ನನಂ ತನಡು 
ಮೆಮರಿ ಬಂಡಿಸದಾಯು ಮೆಡ್ಚು ಕೆಪ್ಚಟಾಯದು ಸಬ್ಬ ಸಣ್ಣುಗೆಡ 
ವಾಸಣು ಫೋಗದು (ಸೂಸು. ೪-೧9) ; ದರಪ್ರಣ್ಯಳತ್ಕೆದೇಳ್ಮು ನಮ್ಮ 
ಕಿದಿಯಾಸಣಂ ಕವಿಸೆಂದನು (ನದಿರೂ, ೨-೬೨). 

ಆಸಬುವೆ( ನಖ ಎ ಆಯಾಸ ಮತ್ತು ಬೇಸರಿಕೆ: ಅಬ್ಬರುಲಿಂಗೂ 
ದಿರಲಿ ಸೂಸಿದರು ತನ್ಮೊಡತಿಯಾನಲಬೇಸೂಕಿಬ್ಟವರು. (ಪ್ರಥುಲಿ 
೩೨೪೪) ಉದುದೀತನ ನಾದುದಾ ಪ್ರಲ್ಲಾದನಾಸಜುದೇಸಹನು 
(ಕಮ್ಯಾಸ. ೧೦-೪೩). 

(ಆ ಅಸರ್‌, / ತಮಿ. ಅತಿ, ಅಲ್ಪೈ, ಅಚ್ಛೈದ್ರ; ಮಲ, ಅಯಕಿ?, 
ಅಯರ್ಪ್ಸ, ಅರತಿ; ತುಳು. ಆಸರು * ಟಾಯಾರಿಳೆ, ದಾಹ] 


(ಭೂತಳ್ಳೃ), ಅಸ್ತು (ಭೂತನ್ಯೂ): ಅಸತ್ತು ತಿರಿದರಣ್ಕಾವಾಸದ ; | ಅಸೇಲಕೆ, ಅಸರಿಕೆ (ನಾ).ದಣಿವು; ಆಯಾಸ: ತೊಡೆಗಳು ನೋಂಳಿದ 


ಸರಿಭದದ ಕುದಿನಮುಂ ನೀಗಿ ಸುಖವಾಸದುನೆಯ್ದುಸಿದುದು ದುಶ್ಶಾಸನ | 
ಫಿರ್ದಿರು ಮನಡೊಳಾ ಪ್ರೌನ೦ಿಯೂ (ಪೂನಳಾ, ೧೨-೧೫೨); ಏರಿದ ; 
ವಾಸತ್ತ ಬಲಂ ಓಲವೇಯ್ಯಯೆಂದು ನೃವಕುಲಲಲಾಮನಂಕಲ್ಲಿ ಪಲಧ್ರ, | 
ದಸಮನಿರ್ಶಂ (ಉಲ. ಟಬ). ೨. ಬೇಸರಗೊಳ್ಳು ; ಜುಗುಪ್ಸೆ |»! 
ಹೊಂದು: ಅಕಟಿಳಟಾ ಸಂಸಾರಕ್ಕಾರಕ್ತೆ ಕೂಡಲಸಂಗಮದೇವಾ ! 
(ಅಸತ. ೧9) ಅತನ ಕೋಣಲಾದಲಯೆನಳದೇಡೆಂದತೇಕೆಣರೊಳಂ| | 


ಮೂಣದಿರ್ಶಡಾಸಕ್ತು ಬಿಟ್ಟ್ಮಿತಂಡರೆ (ಒದ್ದ. ೨-೬). ಅಸಯ್ಯ: | | 


ಪೆಂಗಳಾಸಣಕೆಯ ತೊಡೆದ್ರವು ಕದಳಿಗಳವಳೆ ಪಡಿಯೆಂಬ ಬೆದನುಳ್ಳರದ 
ತೊಡೆ ರಾಯಸ ಕಡು ಬೆಲ್ವನಜಾದಿರು ವಿಷಗಾ (ಭಂಆ.೬-೬೬). ಆಸರಿಕೆ: 
ಅವರ ಅಸನಿಕೆ ಶೊಡಗುತ್ತಲೇ ಫಿಆಳ್ಕೂ ದಾಯಾರಿಕೆಸೂವದನಂಕೆ 
ಸುದ್ರಾಯನೆನ್ನು ಕಟ್ಟಿಕೊಂಡು (ಕರ್ಮದ. ಅಗಾ). 
ಅವರಿಳೆದೇಲರಿಳೆ - ಆಯಾಸ ಮತ್ತು ಬೇಸರಿಕೆ: ಅಬ್ಬಬ್ಬ ಏನೊ 
ದಿನ ಸಾಗಿಯೂ ಕಡ ಆಸರಿಳೆ ಬೇಸರಿಕೆ ತೋರದಿತ್ತು (ನತು. ೬೩). 
[ಸರ್‌ * ಇ) 


6. *ಅಸಜು - ಅಂಸ್ಕ್ರೇ (ಮುರಾ)  ಟಿತ್ರಲೆನ್ನೆಯ ಮುಗ್ಧತರವೀ।| | ಅಸಜ್ಮು "ಆಸರ್ಲ' ನೋ. 
ಶೇತ್ರಜೊಳಗಣ ಕತವಿದೆಂಬದೊಲಾ ತ್ರಿಸೇಕ್ರನ ನೇತ್ರದಂ ತೋಧಿಸುವ || ಆಸೆಯ "ಆಸಜರ್ಕ್‌' ನೋ. 


ನಾತೂಡೆ (ಟನಧ್ಲಿ ೧೮-೫೯), 
ಸಮನೇ ಸಖು ಎ ಆಯಾಸಗೊಳ್ಳು ಮತ್ತು ಬೇಸರಪಡು: 4! , 
ಗತಿಯೆಡೆಗದಾಸಂದೆ ಬೇಸಂಡೆ , . . ಸದ್ಫ್ರತಿಯ ಸನುತೆಗೆ ಪುರೊಸಂ! | 
ವಿಶ್ಮಯವಿದೆನುಶಿರಲು (ಬಸದಿ. ೩೯-೬೧). 1 | 
(ಕೊ. 8 ತಮಿ, ಅಡರ್‌, ಅಯಂ”; ಮುಲ. ಆಯತ್‌) 
ಅಸಲ್‌, ಆಸರು, ಆಸಜ್ಯು (ನಾ). ೧. ದಣಿವು; ಬಳಲಿಕೆ ;| । 
ಆಯಾಸು ಶರಭನುಂ ಬೆಂಕೊಳ್ತ ಳೇರುಂಡೆದಳ್ಳಿಗಳಂ ನೋಡಿದೆ ನೋಟ] I 
ದಾಸಣಗಿದಸ್ಸಂ ಕಂಡನಾಸನ್ನದೊಳ್‌ ಸಗರ ಳನ್ನಿಯುದುಂ ತದಗ್ರೆಜ, 
ಸುದುಂ ದೇತ್ರಾವಕೀ ತೀರೆಮೊಳ್‌ (ಪರುವ. ೧೦-೬೪) ೬ ಚಿತ್ತೆ ವಾಸಿ! 
ವಂತೆ... ಪೂತೆಸಿದೆನೋಡಿಯಿಂ ರಾಷೇಂದ್ರನು(ಹಡಳಾ,೩-೬೬)) ಕೈತವ: 
ಕೃತಕಂ ಈಡರೈಗಿರವಾಸಹ ಬಾಸಮೆಡರ್ಗೆ ಬೀಡೆಸಲ್‌ (ಟಳವಿ. ೬-೬೪). ] 


' ಆಸಾಡೆ "ಅಸಡ' ನೋ. 


! | ಆಸೆಅಗೆ (ನಾ). (?): ಜವಗ ಬಾನಿಯನೊರೆಮಯ್ಯಲಾಡುದರುಂ ಮಿತ್ತು 


ದಂತೊತ್ತಮೂಡಿಯೂಳುವರುಂ ಅರಳಿಯ ಹೊತರಳಿಯ ತಿಗುಡರಳ್ಳ ಸನ 
ವಾಡೆಯ ದೆಳುದಿಂಗಳ ನೊರೆಯ ಹೆಟ್ಟುಲಿಯ ಗಿಣ್ಣು ಅನಆೆಯ ಗೋಸ 
ನೆಖೆಂ (ಎಳ. ೪, ಸೊಂಟ. ೨೬9-೩ 1 1241). [1] 


|೨| ಆಸಾ (ನಾ). ಆಧಿಕಾರ ಸೂಡಕವಾದ ದಂಡ: ರಕ್ನಡ ಕೆಲಸ ಮಾಡಿ 


ದಂಥ ಚೋಪವಾರರೆ ಮುರುಕು ಅಸಾಗಳು ನೋಟಾಗಳು... ಹಾಗೆಯೇ 
ಬಿದ್ದಿತ್ತು (ಮುಗ 39). [ಎ-ಅರ. ಓಂ. ಆಸು) 


1 ಆಸಾಗೊರೆ (ನಾ). ಒಂದು ಊರಿನ ಹೆಸರು (1) : ಇಂತದಕ್ಕೆ ಕಾಳಂ 


ಭಾಳ ಕಂಛಯ್ಯನುಂ ಕಪಾಗೊರರೆ ಕನ್ನನುಂ ಫೊಸಪೂರ ಬೇಡಮ್ಮದುಂ 
(ಎಳ. ೫1, ಚಿತ್ರದ. ೬೪-3೬1 1). [1) 


ಅಸಾಡಿ "ಆಸಡಿ' ನೋ. 
ಅಸಾಡಿತಿಂಗಳು (ನಾ). ಆಷಾಢಮಾಸೆ: ಆಸಾಡಿ ತಿಂಗಳಿನಲ್ಲಿ ಎನ್ನು 
ಬಿಸಿಲು ಬಂದೀತು (ಮರಮ. ೯); ಆಸಾಡಿ ತಿಂಗಳು ಎಂದರೆ ಲ 
ಮಳೆಯ ತಿಂಗಳೇ (ಅನಾಥೆ. ೧೯೯). 
(ಅಸಾಡಿ (-ಆ ಅಸಡಿ) * ತಿಂಗಳು (೬ ಕಿಂಗಳ್‌)) 
ಅಸಾದನ (ನಾ). ೧. ಮೇಲೆ ಬೀಳುವುದು,--ಯುದ್ಧ ಮಾಡುವುದು. ! 
ತಿ. ಹೊಂದುವುದು ; ಪಡೆಯುವುದು. ೩. ನೆರವೇರಿಸುವುದು. | 
(ಸಂ.) 
ಅಸಾದಿ (ನಾ). ಕೆರ ಹೊಲಿಯುವವನು ; ಅಟ್ಟೆ ಚುಚ್ಚುವವನು ; | 
ಮೋಟೆ : ಅವೂಕೊಳಗಣ ಅಸಾದಿಗಳನು ಕರೆದು ನೀವು Koy ಠಾಗಿ: 
ಕೆಂಡು (ಆಜ್ಮರಾ. ೯-೬೪) ; ಎಸೆದ ಅಸಾದಿಗಳೀದೆಂದು ಶೀಲದ ಬಸವಣ್ಣ | 
ನಿಟ್ಟು ಬೆರಸಿದ (ಬಣ್ಮರಾ, ೯-೪೧). (ದೇ. 8 ತೆಲು. ಆನಾದಿ) 
ಆಸಾದಿತ (ಗು). ಪಡೆದ; ಹೊಂದಿದೆ: ಕರ್ಮರಿಭ್ರ ವಿಜ ಯದೊಳಾಸಾದಿತ. 
ಕೇನಳೆಲೋಡನನಾ ದೇವಂ ಮೋಕ್ಷಲಕ್ಷ್ಮಿ ಗಧಿನತಿಯಾದಂ (ಉಂತಿತ. | 
೩-3೨) ; ವಿಕ್ರಮಾಸಾದಿತೆ ವಿಶ್ವಲೋಕನಿಜಯಂ . . . ಜನಾರ್ದನಂ|13 
(ಬಂಉದೂ, ೧೪-೧೩೫). (ಸೂಂ,] 
ಆಸಾದ್ಯ (ಗು). ಹೊಂದಬಹುದಾದ; ಹೊಂದತಳ್ಳ. (ಸಂ.) 
ಅಸಾಧಿತ (ಗು). ಸಾಧಿಸಲ್ಪಟ್ಟ; ಸಾಧಿಸಿದ: ಲೋಳಾಯಶವಾದಿ 
ಯಂತೆ ಅಬಧಿತ ಗುರುದುತನುಂ ವಿರಹಿಯಂತೆ ಮುಕ್ತಾಭರಣನುಂ 
೬೬. ಆಗಲೊಡೆಂ (ಚಂದ್ರಥು. ೯೨೪೧ ದ). [ಪಂ.) ' 
ಆಸಾಮಿ, ಅಸಾಮಿ (ನಾ). ವ್ಯಕ್ತಿ; ಮನುಷ್ಯ: ದಾರಂಟಣಂದ 
ಅಸಾಮಿಯನ್ನಾಗಲಿ ಮುಲನ್ನಾಗಲಿ ಹುಡುಳುವುದಳ್ಕೂ... ಸಹಾಯ 
ಗಳನ್ನು ಮುಡಬೇಕು (ಗ್ರಾ ವಣ ಆ. ೪೩); ಮರೆ ಹತ್ತುವುದರಲ್ಲಿ ಬಲು 
ಗಟ್ಟಿಗೆ ಆನಾಮಿ ಕೆಂಡಣ್ಣ (£6. ೨೧). ಅಸಾಮಿ: ಮೇಕೀರಾದಮ 
ನೀಗ ಹದಿನೈದು ಲಕ್ಷದ "ಅಸಾಮಿ' (ಕುರಿಟಂ. ೧೨); ಅವನಾದರೋ 
ಬಹಳ ಗೆಡೆಳು ಅಸಾಮಿ (ದಾಳತೊ. ೯). 
ಅಸಾಮಿ ಪಾವತಿ ಹುಂಡಿ. ಯಾರು ತಂದರಿ ಆವರ ಹಸ್ತ ಹಣ 
ಕೊಡಬಹುದಾದ ಹುಂಡಿ; ಚಕ್ಕು. (೩! pಂyable 10 bearer. 
ಪಾಸಿ). (4 ಹೂಂ. ಮರಾ. ಅಸಾವಿಖ] 
ಆಸಾರ (ನಾ). ೧. ಮಳೆ; ಎಡೆಬಿಡದೆ ಸುರಿಯುವ ಮಳೆ; ಜಡಿಮಳೆ: 
*ತಾಂ ಬಿಡದೆ ಸುಂದ ಮಳೆಯಾಸಾರಮಕ್ಕು * (ಮಂಗಳಾ. ೧೩೧೫) ; 
ಸುರಳುಸುಮಾಸಾರದ ಬೆಳ್ಬಿರಿ ಸುರಿದುದು ( ಸುಳುಮಾ. ೯-20). 3, ಶತ್ರು 
ವಿನ ಸುತ್ತಲೂ ಆವರಿಸಿಕೆಳ್ಳುವುದು ; ಮುತ್ತಿಗೆ ಹಾಕುವುದು. 
೩. ಮಿತ್ರಪಕ್ತಕ್ಳೆ ಸೇರಿದ ರಾಜನ ಅಥವಾ ರಾಜ್ಯದ ಸೈನ್ಯ. 
೪. ಆಹಾರ ಸಾಮಗ್ರಿ; ಆಹಾರ. [೫] 
ಆಸಾರಚಾರಿ (ನಾ). ಜಡಿಮಳೆಯ ನಡುವೆ ನುಸುಳಿ ನಡೆಯು 
ವವನು; ಬಿರುಮಳೆಯಲ್ಲಿ ನಡೆಯುವವನು: ಅಂತು ಮಳಯಜ 
ರಸಶಿಶಿರ ಶೀಕರಾಸಾರಚಾರಿಯಾಗಿ ಬಂದೆ ಮಂದಾನಿಳನ ಬಟ್‌ಯಸನೆ 
ಬಂದು (ಇದಿರು. ೧೧೧೫೫ ದ). (ಸೆಂ. ಆಸಾರದಾರಿನ್‌] 


29 


235 


ಅಸಾರಮಹಾಲು (ನಾ). ಒಂದು ಮಹಲಿನ ಹೆಸರು; ವಸ್ತ್ರು|4 
ಪ್ರದರ್ಶನಾಲಯ : ಟೋಳಗುಮ್ಮಟ ಅಸಾರಮಹಾಲು... ಇಮಾ 
ಕತುಗಳು ಅವರ ಕಾಲದಲ್ಲಿ ಆದದ್ರ (ಮುಂಬಯಿ. ೪-೪೪೨). 


(+ ಅರೆ. ಅನಾರ್‌ಮಹಳ್‌] 
ಆಸಿ (ನಾ). ಒಂದು ಬಗೆಯ ಮರ (9) : ಅಲ್ಲಿಂ ತೆಂಕಲು ಹೊಳೆಯ 
ದಡೆ ಮೇಲಣ ಆಸಿಯ ನೆಲ್ಲಿನ ಮರನ ಒತ್ತಿನಲ್ಲಿ (ಎಳ. ೪1; ತೀರ್ಥಹ. |45 
೧೯೦೨೩೨ ; 1409). "ಅಸ್ಕು' ಪರಾ. ಗ) 


೬೯೬ 


s| 


ತಿ: 


ಆಸುಕಿ 
| ಆಸಿನಗೊಟ್ಟಿ ಮುಳ್ಳು (ನಾ). ಒಂದು ಗಿಡದ ಹೆಸರು (ನಂ 


ರ (2) 

(ಕ್ರಿ). ಕುಳ್ಳಿರು: ಭುಂಜಸುವಂ, ರಾಜ ಸುವಂ, ಆಸಿಸುವಂ 
pk ೫೩೯ ಪ್ರಯೋ). (ಆಸನ ೨ - ಇಸ್ಕು) 
ಆಸೀನ (ಗು). ಕುಳಿತುಕೊಂಡ; ನೆಲಸಿದ: ಉತ್ತುಂಗ ಸಿಂತಾಸಣ 
| ಹೀನಂ (ಇದಿಫು. ೨-೨ ನ). ನಂ.) 


1 ಆಸು, (ಕ್ರಿ). ಮೇಲಿನಿಂದ ಬಿಡು ; ಎತ್ತಿಬಿಡು: 
| 


“ಅಸು - ಊರ್ಧ್ಯ 
ವಿಮೋಡನೇ (ಮೇಲಿನಿಂದ ಬಿಡು), ದೃತಭೇದೇ ಡ (ಸಾಲವೃತ್ತ)? 
(ಕರುಧಾ) ; ಅಸುವನುಂ ಕೂಳುವನುಂ ಬೀಸುವನುಂ ಗಡಯೆ ರೆಗಣ್ಮ 
ತಕ್ಕಡಿಯೊಳೆನುತಿತ್ತಿಸದೆಯು[0) ಕುಂ ಳದೆಯುಂ ಬೀಸಡೆಯು(9 
ಬಐಿದ್ದರುಬಕಿಗುಮೆ ಬಕಿನಬೆಡೆಂಗಂ (ಎಕ. 11, ೧೩೬-೧೩೬೧ ; ೫೭). (1) 
ಸ್ತು (ನಾ). ಆಚದ ಮರ; ಸಾಲವೃಕ್ತ; ಸರ್ಜವೃಕ್ತ: “ಕು 
ಊರ್ಧ್ವವಿನೋಡನೇ (ಮೇಲಿನಿಂದಬಿಡು) ವೃಶ್ಷಭೇದೇ ಡ(ಸಾಲವೃತ್ಷ)' 
(ತದಾ); ತಾಲ ಯ ತಂಡಸಿನಾಸಿನಾನೆಬೊಬ್ಬುಲಿಯರನೇಬಲ 
ಕೊಲೆಯಸೆಳ್ಳೆ ತನೂಳದೆ.., ಕೊಂಬುಗಳಂಬರೆಂಬರೆಂ ಪುದಿದು (ರತ. 
೬-೨೬) :,ಹೆಲಸಾಲಂ ತಡಸಾನು... ಇನ್ನೂದ್ರ ಕಕ್ಕೆ (ಪಾಶ್ಚಧಥಿ. 
೧೨-೩೨); ಅಕೋ ಕಳೆ ಯ ಅಸಿನ ಎಲವದ... . ರುಭದೃಕ್ಷಂಗಳು 
(ಪ್ರತಿಷ್ಠಾ. ೩-೨೨). "ಆಚ್ಕೆ' ಪರಾ. 

(ದೇ. 8 ತಮಿ, ಅಡ್ಡ] ಘ್‌ 
ಆಸು (ನಾ). ಅಷ್ಟು; ಆ ಪ್ರಮಾಣ: ಹಿಂಡ್‌ಮಂಗ್ಯಾ ಕೂಡಿಕೋನು 
ಹಿಕ್ತಲದಾಗ ಹಾದೀಮಾಡಿ ಇದ್ದಾಸ್ಲೂರಣಗಡಬ ಎಳಕೊಂಡ್ಲೋದತ 
(ಮಲ್ಲಿಗೆ ೧೨೬). (2) 
ಅಸ್ಕು (ನಾ). ಸಾಧ್ಯ; ಶಕ್ಯ. 
ಅನ್ನ ಇ ಸಾಧ್ಯವಿಲ್ಲ; ಶಕ್ಯವಿಲ್ಲ: ಅಗಲಾ ಮೂನರ ಗೋಳ 
ಹೇಳಲಾಸಬ್ಟ (ಮುಂಬಯಿ. ೪-೧೩೮) ; ಮಿಭ್ಮಾಟಾರವನ್ನು ತಿದ್ಧಲೇಲ್ಲ 
(mks. ೬೮), (ಆ ಅಷ್ಯ?) 
ಆಸ್ಕು (ಅ). « ಆಶ್ಶು : “ಅಸು - ಶೀಘ್ರಂ (ತಡವ. ೮೦೨), ರೋಷ 
ದಿಂನಾ ದೈತ್ಮನ ಅನುವ! ಸಂಹರಿಸಿಯಾ ಸಬುಸ್ತರ ಇಯ್ದ ಕೇಜಿ 
| (mam. ೧೨-೨೪). [ಆ ಸಂ. ಅರು) 

| ಅಸುಕರ (ನಾ). ಅಧಿಕ್ಯ; ತೀವ್ರತೆ; ಅತಿಶಯ : ಸೋಮವಂತಜರ್‌ 
| ಶಲರಾಸುಳ ಎಣ. ತ)ರಂಬೆರನು ನೆಗಬ್ಮ ಅನದಿಂ ಜಗದಂ ದಾಸಿ 

| (ಪಂಪಭಾ. ೧-೬೨); ಕೆಯ್ದಾ ಸಲೊಡಮಟೂದು ತಾಗಿದುವಾಸುಕೊ 


ಬೆರಸು ತಡೆಯದುಭಯೆಬಲಂಗಳ್‌ (ಪಂಪಛಾ. ೧೧೧೫೭); ಕೇಟಿ 
ಸೂಸೆ ತನ್ನ ದೊಗದಿಂ ಕಿಡಿ ಬೀಟ್ಟರೆ ತನ್ನ ಕಣ್ಣಳಿಂದಾಸುರರೂಕ 
ಲಾಡೆಗಳೊಡಲ್‌ ಬಳೆದಂಬರನುಂ ತುಂಬೆ ತನ್ನಾ ಸುಳರಂ ಕರಂ ಡೆಕೊ 
ಮರ್ವಿಸೆ (ನಂರಾಮೂ. ೧೧-೧೦೬). 
(ಪ್ರಾ. ಅಸುಳ್ಕಾರ ಆ ಸಂ. ಆಕುಕರ) 
ಆಸುಳೆರಂ (ಅ). ಅತಿಶಯವಾಗಿ; ಹೆಚ್ಚಾಗಿ: ಕೇಹರವ ಸಂತೆ 
ಬೀಸುವ ಸೌಸವದುಂ ಕೇರಿಕೇರಿಯೊಳ್‌ ಮನೆ ಮನೆಯೊಳ್‌ ಸೂಸು 
ಸುಟ್ಟುಕೆ ರಾಗದಿಸಾಸುಕರಂ ಮುಖುಸಿಸಿತ್ತಯೋಧ್ಯಾ ಪುರೆಮಂ (ಅತಿ 
1 ma). [೮ ಅಸುಳ6) ಸ 
| ಆಸುಗೆ (ನಾ). ಒಬ್ಬಾತನ ಹೆಸರು: ಅನರಗ್ರತನೆಯನಾಕಂ ವಿಶೇ। 
| *% ಜ x ಸರೋವರ ಹಂಸ ಕವಿ ಗಮಕಿ ಬಾಗ್ಮಿಗಮನನೀತೇಃ 
ದಾಸುಗಂ ಳಳ್ವಕುಣಂ (ಸೌಇಡ. 1%-1, 6೨-೧೪; 100). [1] 
ಅಸುತಿ (ನಾ). ೧. ಸೋಮಲಕೆಯನ್ನು ಹಿಂಡಿ ರಸತೆಗೆಯುವುರು. 
೨. ಭಟ್ಟಯಿಳಿಸುವುದು. [ಸಂ.) 


ಸ 


ಅಸುತೀವಲ 


ಅಸುತೀನಲ, ಆಸುತೀವಳ (ನಾ). ೧. ಯಾಗವನ್ನು ಮಾಡುವ | | 
ಪನು; ಯಾಜ್ಞಿಕ. 3. ಸೋಮರಸವನ್ನು ತೆಗೆಯುವ ಯಾಜಕ. 
೩. ಭಟ್ಟಿಯಿಳಿಸುವವನು (೪. ೪. ಹುಣ್ಣಿಮೆ ಅಥವಾ ಅಮಾ | | 
ವಾಷ್ಟಿಯ ದಿನ ಯಜ್ಞವನ್ನು ಮಾಡಿಸುವವನು. ೫. ಕನ್ಯಾ| ! 
ಪಾಲಕ. ಹ ೧. *ಯತ್ತಾ... ಯೂ(೪)ಸುತೀ(ದ]ಉ | $1 
ವ ಈ ೯ ಯುಗಮಾಡುದಾತಂ * (ಹರಾಯು. ೬೯-೨೬). (x. | | 
ಅಸುಶೀವಳೆ "ಆಶುತೀವಲ' ನೋ. | 
ಆಸುಪಾಸು "ಅಸಪಾಸು' ನೋ. |] 
ಆಸುರ (ಗು). ೧. ಭಯಂಕರವಾದ; ಘೋರವಾದ: ಮುನಸಿಂ ಕೆರೆ| | 
ಮಾಸುರನಾಡನಾ ಸುರೆಂ (ಕೀರಂ ೨3೯-೪೬): ಉರೆಳ್ಳೆ ಪಂದಲೆಯ (19) 
ರಾಷಿಗಳಾಸುರದೂಗೆ ಕಣ್ಣಿ (ಉತ್ತ. ೬-೧೨). (ನಾ). ೨. ಬೇಸರ 
| 


ವನ್ನು ತರುವಂಥ ಶತಿ; ಜುಗುಸ್ಸೆಯುಂಟುಮಾಡುವ ರೀತಿ; 
ಬೇಸರ. 4. ರಭಸ; ವ್ಯಾಸ ಸಮಾಸಾದಿ ಸರಸಳ ಹಾಸಯ 
ದಚ್‌ಯಡೆ ಅನುರದಿಂ ಳಬ್ಬಳರ್ಥದೇಳುವ ಬುಧಾಳಾಸಂಗಾನಂಖವೆನು | 
(ಕುಳಾಸಾ9. ೧-60). ೪. ಆತಿಕೆಯೆ: “ಆಸುರಮೆಸಲತಿಕೆಯಂ? 
(ಕಾಂತಿ. ೧9) । ಧೂಖರರು ಮಂಂ್ರಾಶ್ಷಕೆಯನಿತ್ತು ಶಿವಭಕ್ತರಾಸುರದ. 
ಛಸಿಕಮುಂ ಕೊಟ್ಟುಳದ ಆನಮೆಬ್ಬ ಲೇಸೆಂಶ ದಸ್ತುವಂ ಳಾಣಿಕೆಯಂತ್ತು 
(ಅತಣ. ೬-೬9); ಅಸುರದ ಬೆಆಗೇಳೆ ನನ್ಮೊಡನೀಸುಮಾಕೇಕೆಮ್ಮ 
ರಕ್ಷಿಸುವಾತೆಯುಂಟೀ ಮಾಡಿ (ಕುರ್ಕಾಳ. ೫-೬೧). ಔ. ಸೊಕ್ಕು ಟೆ 
ಅಹಂಕಾರ: ಬೇಷ ಅದಿಚಾರದಲ್ಲಿ ನಡೆಯಿತ್ತೆಂದು ಅಸುರದಲ್ಲಿ ೫ 
ಬಗುಳುವ ಕುನ್ನಿ ನೀ ಕೇಳಾ (ಬಸದ. ೪೩೨); ಗುಕಿಯೊಳಗರ್ತ | | 
ಕೆಟಣಿಯನಾಖುರದಿಂ ವಶದಂತಿ ತೊರ್ಕಿ ಬಂದಪಹ ಕೆರಳ್ಳಿ ಚೀವಿಕುದೆ | | 
(ಕಾಜ ಕೇ. ೬-೯೧). ೬. ಎಂಟು ಬಗೆಯ ವಿವಾಹಗಳಲ್ಲಿ ಒಂದು; | H 
ತೆಕಕಿೊಟ್ಟು ಮಾಡಿಕೊಳ್ಳುವ ಮದುವೆ. | 
ಆನುರಂಮನಗು » ಬಹಳವಾಗಿ ಕೇಗು; ಅತಿಕಯವಾ ಗ 
ಕೋಟಿಸು: ಕೇಸರಿಯುಸುರಂದುಸಗಿ ಶುಧಾಗ್ನಿಯೊಡತೆ ಕೋದಾಗ್ನಿ ಸ 
ಪೆರ್ಚೆ (ಸಂಡಕ9, 90-೧೧). ಅನುರಂವವಡು * ದುಷ್ಟತನವನ್ನು; 
ನಡೆಸು; ಕ್ರೂರವಾಗಿ ನಡೆದುಕೊ: 4ೂಸಂ ಟಿದ್ರಂಟುದೈೈ ತೊಟ್ಟಲಂ 
ಕೂಗುವೈ ಆಸುರಂ ಮಾಡಿ ನೀನೆನ್ನೊಡನಿದೇಗುವೈ ಜೇಡಬೇಹಾಸಿಂತ | 
ದೆಬ್ಬದಂ ಬಲ್ಲೆಟೈ (ಕಬರ. ಊ-ಗ೪೬). (ಸಂ. | 
ಅಸುರಳರ್ಮ (ನಾ). ಕ್ರೂರಕೃತ್ಯ; ದುಷ್ಪವಾದ ಕೆಲಸ. pl 
ಕರ್ಮಂಗೆಯ್‌' ಪರಾ. (ಅಜರ ಕರ್ಮ) 
ಆಸುರಕರ್ಮಂಗೆಯ್‌ (ಕ್ರಿ). ಕ್ರೂರಕೃತ್ಯವನ್ನು ಮಾಡು; ಒಕ 
ಯನ್ನು ಮಾಡು ; ಪೀಡಿಸು: ಅಳಾರಣ ಕೋಪಮುಂ. ನಾಲಕೂರನದ್ರಾ! 
ಕೇಸರಿಗಾಸುರಳರ್ಮಂಗೆಯ್ಯಳ್ವೇಕೆಂದು ಧರ್ನೊ (ಪದೆ (ರಂಗೆಯ್ದು' ಬ: 
ಪರರೊಕಕ್ಕುತ್ತ! ರೆಸಾಧಕನ್ನಗಿ ನತೆದೆಂ (ಪೋಹಕೂ. ೧೬೬-೨). ಗ | 
[ಅಸುರಳರು * ಗೆಯ್‌ (೬ ಳೆಯ್‌,)] 
ಆಅಸುರತೆರ (ಗು). ಅತಿಧಯಂಕರವಾದ; ಬಹಳ ಘೋರವಾದ: | 
ಕನೆಳೆಹಧ್ವನಿ ಉಳಳಗಾರಯುದದೂಸುರತರದೂಗೆ ಬಂದು ಕವಿರತ್ತು 
ಘಟೋತ್ಯಡೆ ಉಉೌದ್ರಸಾಧನಂ (ಪಂಪಭಾ. ೧೨-4); ಅರೆಮುಗಿದಿರ್ದ; fd 
ಕಣ್ಣಳುಮಲರ್ಪ ದೊಗಂ ಳಡಿಪೋದ ಕೆಯ್ಕುಮಾಸುರಕರದೂಗಿ ure] 
ವುಡುಂಜೆಳೆಸನ್ಮಕರೆಪ್ರಹಾರಜರರಿಕರರೀರೆನಾಗಿ (ಗದಾಯು. ಇರು). ; 
(ತ) | 
ಆಸುರಾಕ್ರಂದನ (ನಾ). ಕೋದನ; ಆಕ್ರೋಶ: ಅಖಕಾಕ್ರಂದನದ 
ಕೋಕಾನೇಶ ಬಹಳದ ದಾಲೆಯರು ಪ್ರಾಜೇತ ಮೈದೊಲಾಕಿನುತ ತೊಳ 
ಸಿದರು ಕಳನೊಳಗೆ (ಕುವ್ಯಾಗ. ೧೨-೫). [ಅಸುರ * ಅಶ್ರಂದನ] | 


FO 


| 
| 
| 
೨ 
| 
(| 
| 
[ 
( 
( 


೯೭ 


ಅಸೆ 


ಆಸುರಾಸ್ತ್ರ (ನಾ). ಮಂತ್ರಾಸ್ತ್ರದಲ್ಲಿ ಒಂದು ಬಗೆ: ಬ್ರಹ್ಮಾಕ್ಟ್ರ 
ವಿವ್ಯಾಸ್ರ್ರ ಅಸುರಾಸ್ತ್ರ ಮುಂದೆ ಸಕಲ ಅಸ್ಟ್ರಗಳನ್ನೂ ಅದರು ನ್ಯ 
ಯಾಗಿ ಬಬ್ಬರು (ರರಳಾ. ೧೨೬). [ಅಸುರ ಅಸ್ತ್ರ) 

ಆಸುರಿ (ನಾ). ೧. ಕರಿಯ ಸಾಸಿವೆ: “ಅಆ J ಹುರಿ 6 ರಾಜಕ, 
ರಾಜಸರ್ವಪು ಈ 4 ಧಾಯಸಾಖುವೆಗ (ಪರಾಯ 6೫-92೬). 
ತಿ. ಈಶ್ವರೀ ಬಳ್ಳಿ: *ಅಸುನಿಯೆನಲ್ಳೆ ಯೀಶ್ವರೀವಲ್ಲಿಯಕ್ಕು "ಮಟಕಾ. 
೪೫-೪9). (Xo. ಅಬುರೀ) 

ಆಸುರೀವೃತ್ತಿ (ನಾ). ಅಸುರರ ನಡೆವಳಿಕೆ; ದುರ್ಗುಣದಿಂದ ಕೂಡಿದ 
ವ್ಯವಹಾರ: ಗುಣವಿಟ್ಟದೆ ಹಣ ಮಾನವನಲ್ಲಿ ಅಸುರೀದೃಶ್ತಿಯನ್ನೇ 
ತರುತ್ತದೆ (ರಂಗೋ. ೧೬). (ಸೆಂ. (ಅಸುರ ವೃತ್ತಿ) 

ಅಸುರೀಕಬ್ಬ (ನಾ). ಅಸುರ ಸಂಬಂಧವಾದ ಶಬ್ದ: ಪ್ರತಿಯೊಂದು 
ಅರ್ಥಕ್ಕೂ ದೈವೀಶಟ್ದವೊಂದೂ ಅಸುರೀಶಬ್ದದೊಂದೂ ಇಲೆಯೆಂದು 
ಹೇಳಹೊರಟರು. ಉದಾಹರಣೆಗೆ ಕಿಎಗೆ ದೈವೀಕಟ್ಮ "ಗರೋಶ ' ಆಸುರೀ 
ಕಟ್ಮ ಕರೆನ (ಳರ೯) (ಇಲ್ಲಾಂಸ9. ೨೬೫). [ಸೆಂ. (ಅಸುರೀ * ಕಬ್ಟ)) 

ಆಸುರೀಸಂಪತ್ತು (ನಾ). ೧. ಅಸುರರಿಗೆ ಸಂಬಂಧಿಸಿದ ಗುಣ; 
ಅಹಂಕಾರ, ಆವೇಶ, ಕಾಮ, ಕ್ರೋಧ, ದರ್ಶ ಮುಂತಾದ ಗುಣ 
ಗಳನ್ನು ಪ್ರಕಟಿಸುವ ಸ್ವಭಾವ, --ಪ್ರವೃತ್ತಿ : ಮೂತಿನಲ್ಲಿ ಜರಿತ್ರತೆ 
ಯೇಳೆ? ಅಟ್ಲದೆ ಅದನ ಕೃತಿಗಳಲ್ಲಿಯೂ ಅಖುರೀಸಂಪತ್ತು ತುಂಬಿ 
ತುಳುಕುತ್ತಿತ್ತು ( ಸಮರೇ, ೬೬೪). ತಿ, ಲಾಕ್ಷಹೀವೃತ್ತಿಯಿಂದ ಪಡೆದ 
ಸಂಪತ್ತು. (ಶಂ. (ಆಸುರೀ * ಸಂಪತ್ತು)) 

ಅಸುವಪುದು? (ನಾ). ಒಂದು ತೆರಿಗೆ(?) : ಯಾ ಗ್ರಾಮದ ಡಕುಶ್ಬೀ 
ಬೆಗೆ ಸಲುದ ನಂಜೆ ಪಂಜೆ... ಸೆಳುಳೆಡಮೆ ಕಚ ಕಡಮೆ ಆಸುವಧ್ರಮ 
ನುಳಳಳಡಿದೆ. ಮೂದಡೆ ಮರಣಡೆ ಕುಳವಡೆ,., ಉಂಟಾದ ತಂ 
ಉದಾಧಿಗಳೂ ಸಹ ಸೇರ್ಬಿ ಕೊಟ್ಟಿ ಬಾಗಿ (ಸೌಇಇ. 1೩-ಟಿ, ಇ; 
8419). ೫ ಆಸುವರಿ ಮತ್ತು ಪುದುವರಿ ಎಂಬುದರ ಅನಲಿಖಿತ 
ವಿರಬಹುಜೀ? (1) 

ಆಸೆ (ನಾ). ೧. ಬಯಕೆ; ಅಪೇಕ್ಷೆ: ಆಸೆಗಮಾಜೆಯನಾಶಲಂಿಸಿಂ 
ಖೆಶ್ತಿದ ಮೆಯ್ದೆ ಪಕ್ತುಗೆಯನುಳ್ಳೆ ವಳುಳ್ಳಿ ದಗೆಯ್ತಮಂ ಭೊಂರ್ಟುತ್ತು 
ಮುದಾಯದಿಂ ಕಟ್‌ಯೆ ಕೂಡುದನಂ ವಿಧು ಕೆಂಡು ಮೆಚ್ಚಿದಂ 
(ಉದ್ಯನಾ. ೯೪5 ಕೂಪ್ರಳ) ; ಆಸೆಗೆ ಸಕ್ತುದು ಕೋಟ, , , ಫಿಶಣಗಿ 
ಸತ್ತವರು ಯಾರಸೂ ಕಾಣಿ (ಎದದ. ೨೨-೪೧) ; ಅಸೆಯೇ ಜೀವದಲಿ 
ಕುರು ಧರಣೀಕ ಎಡು ಉಜ್ಯದನು (ಕುದ್ಯಾಳ. ೧೫-೧೫) | ಕೊಳ್ಳದಾಸೆ 
ಗಳಿಟ್ಟ ದೋಹಕ್ಳೆ ನಾ ಹಳ್ಳಿ ದಕ್ಕಿದೆ ಹಿಸಗೆಂದಳಾಗ (ಕಂನದಿ. ೨-೧೦೫) 
ಆಸೆಗೆ ಅಂಶ್ಮವಿಟ್ಲು, ಬಾತಕ್ಕೆ ಕಡೆಯಿಲ್ಲ (ಗಾರೆ). 3. ಭರವಸೆ; ನಂಬಕೆ; 
ನಿರೀಕ್ಷೆ: ನುಡಿಗಳೊಳಾಕೆಯುಂಟಿಸಲೊಡಂ ತಳೆದಂತಿರೆ ಏಲ್ಬುದೆಂಕು 
ಮೂರೆಡೆಯೊಳದೂತೆ ಗಾಳೆರೆನಿ ಕೂಟ್ಟನೆ ವೋಧುರು ಸಬ್ಬಂರ್ವರೀಕೊಡ 
ಉೊಳೆಗಿರ್ವ ಜೀವಂ (ಪಂಜಛಾ, ೪-೧೦೪) ಇನ್ನು ಆಶ ಬದುಕುವ 
ಆಸೆಯಿಟ್ಬ (೦). ೩. ದಿಕ್ಕು: ೪ ವಿಭಾಳರನೆಂಬ ಕೆರೆಗದುಂ ಪೊತ್ತುತ್ತ 
ರಾಸೆಯಿಂ ನಡೆಯರೊಡೆದು ತಿೀವಿದುವಳೆಂ ಸುರಿದದೊಲು (ಛಾದಟ 
೪). ೪. ಆಸರೆ; ಆಶ್ರಯ ; ನೆರವು: ನೆರವಾರೆಸೂರ್ದ ಪರೆತ್ತರೋಪೆ 
ನೊರ್ಟರಮೊೆನಗಾಸೆಯಿಬ್ಬ ಆಸಿ ಪನಾಲ್ಮಸಗಿರ್ಡ ಪುದು (ಕಾಲರಾ. ೯೦೨) 
ಅದನಿ!ರಂಗಾಸೆಮೂದಂ ಪ್ರಿಯೆ ಸಟವನುಕಂ (ಉಬೀಲಾದ. ೬-೪9); ಆ 
ಶಿತುತ್ವದರೆಮ್ಮ ಬೊಪ್ಪನು ವಾಸದನ ಪುರಕೈದಿಡನು ಫಿದ್ಮೂನಿಯಲಿ 
(ಕುವ್ಯಾತ್ರೋ. ೯-೪೯). ಔ. ಜೀನು; ತಡಿ: ಖುರನುಂ ನಾಸಿಕೆ ಸೂಬ 
ವಂದದೆ ಬೆಡಂಗಂ... ಹಾಜುಕಲ್ಬರಿನಂತಾಸೆಯ ಖೈಸರಂ ಮೆಇಸಿದ 
(ಅನಂದ. ೨-೬೧) | "ಅಸೆಂ ಹಾಸು; ತಡಿ ಕೃ ಪದ್ಮಜಾ, 11, ೧೫೫ ಕೊತ). 


೬೯ರ ಅಸೆಬುರುಕತನ 


ಆಸ್ಥೆ 
ಅಸೆಮಾಡು « ಬಯಸು; ಆಫೇಕ್ಷಿಸು : ಸಂತತ | 
ಮುನನೊಲ್ಲೀ ಪಂಶೆಯೊಳ್‌ ಭಕ್ತಿಯಿಂ ನ.ಸೆಗಟ್ವಿರ್ಪ ನರಂಗೆ ಮುಕ್ತಿ | 
ಘನಮೇ (ಉತ್ಫಳ ೩-೩೭) ; ವಾಹಿಯನು ಬಿಸುಟಿಕಟಕಟಿ ಜೀವದಲಾಸೆ| , 
ಮೂಡಿದೆನೆನುತ ಮಜುಗಿತು ಕೂಡೆ ಪರಿವಾರ (ಕುದ್ಯಾಳ. ೧೩-೩). i ಗೊಳುವೆ (ರುಳೆಷೇ. ೧೬-೧೦). [ಅಸೆ * ಕೆೊಳ್ಳು (ಆ ಕೊಳ್‌,)) 
(< ಸೆ. ಅಕಾ] 8 ಆಸೆತೋರಿಸು "ಆಸೆದೋಲುಸು' ನೋ. 
ಆಸ್ಕೆ (ನಾ). ಒಂದು ತೆರಿಗೆ (9): ತೆಆಕಿ ಕಾಣಿಕೆ ಸೇಸೆಯಾಸೆಗಳ್‌ | [ಅಸೆದೊಣಕಿ (ಕ್ರಿ). ಆಸೆಯನ್ನು ಬಿಡು; ನಿರಾಶನಾಗು (8). 
ಮಂನೆಯ ವಾಯದಾಯಮಿವು ಸಲ್ಲವು ಸರ್ವ ನಮಸ್ಕ| ಮೆಂದು ಬಿಟ್ಟಂ| | [ಅನ್ನ *ತೊಜಕ್ಕಿ) 
(ಎಇ. %೩೫೪॥1, ೧೩-೫೭ ; 1114). (?) ' ಆಸೆದೋಲಸು, ಆಸೆಕೋರಿಸು (ಕ್ರಿ). ಆಸೆಯನ್ನುಂಟುಮಾರು; 
ಆಸೆಕದಿರು (ನಾ). ಆಶಾಕಿರಣ; ಆಸೆಯ ಅಥವಾ ಭರವಸೆಯ | ! ಬಯಕೆಯನ್ನು ಹುಟ್ಟಿಸು: ಓಡಿದುದಡೆಯೆಂಬಾಸೆದೋಟಸಿ(ಶಾಕ್ಟರು 
ಬೆಳಕು: ನೇಹದಿಂದ ಅವಳ ಪೊರೆದು ಉತ್ಸವವೊಳೆ ಭವಳೆ ತಂದನಾಸೆ|10:/ ೬-೧೪). ಆಸೆತೋರಿಸು : ನನಗೆ ಒಂದು ಕಡೆ ಶಾಖದ ಹೆದರಿಕೆ; 
ಕದರನು (ಗಗೇಕ. ೫೬-೧೨). [ಅಸ್ಕೆ * ಕದಿರು (ಆ ಕದಿರ್‌)) ಇನ್ನೊಂದು ಕಡೆ ತಂದೆಯ ಹೆದರಿಕೆ; ಮತ್ತೊಂದುಳಡೆ ಅನನು ಆಸೆತೊಣ 
ಆಸೆಕಾಅ, ಆಸೆಗಾರ, ಆಸೆಗಾಅ (ನಾ). ೧. ಬಯಸುವವನು ; ಆಶೆ ಸಿದ ವರಗಳೆ ಮೇಲೆ ಮನಸ್ಸು (ನಡಭಾ. ೩). [(ಅಸೆದೋಣು * -ಇನ್ಶು. 
ಸಡುವವನು: ಕಮ್ಮ ತಮ್ಮ ಚೆಲ್ಬುಗಳ ವಿಲಾಸಮರ್ಮೆಗಳೂಳಣನೆ| | ಆಸೆದೋಯಿ (ಕ್ರಿ). ೧. ಆಸೆಯನ್ನು ಹುಟ್ಟಿಸು; ಅಪೇಕ್ಷೆಯ 
ವಗಾಗಿಶೆಡೆಂದು ಬಂದ ಡನ್ನಿಗರುದುನಾನೆಳಾಜರುದುನೊಟ್ಟತೆ (ಪಂಪಭಾ, | ನ್ನುಂಟುಮಾಡು : ಎನಣಾಸೆದೋಡು ಬಿಸಸಿತಮೆನಿಸುವ ನಿಜ೫ಾರ ಪನ 
೧-೧೦೩). ಅಸೆಗಾರ : ತೆ ಅಸೆಗಾರ ಹಾರುವಯ್ಯ ಗನೋಹಿಯೊಳಗೆ 15 ಅತಕೆಯಿಂದೇ' ಹಂಸನವೊಲ್ಮಾನಸಸಂಭನವೆನಿನ ಮದೀಯಭಿಮಾನದುೂ 
ಮೂಗಳ ಕಟ್ಟಿದ (ಗಾರ). ಆಸೆಗಾರಿ: ೧, ಓಸರಣೆಗೊಡದತಿಟಳುು| | ಕಟ್ಟೊಯ್ನಾ (ಉದರ. 603), ೨, ಆಸೆಯನ್ನು ತೋರು; ಬಯಕ 
ದಿವವಾನಿಗಾಜರು ವೈರಿಬಲವನು ಘಾಸಿಮಾಡಿದರೊಗ್ಗಿನಲಿ (ಕುರ್ಕಾಛೀ. | | ಯನ್ನು ಪ್ರಕಟಿಪಡಿಸು: ಬಸನದೊಡಂಬಡಿಂಗಲಹಿ ಮಾಣ್ಮೊಡಮೀಕಿ 
೪-೬೨). ೨. ಭರವಸೆಯುಳ್ಳವನು ; ನಂಬಿ ಕೆಯು ಕೃವನು: i ದನೀದೆನೆಂದ ನ] ಪುಸಿದೊಡಮಾಸೆದೋಆ! ಬಗೆದೊ್ಗ(ಆ]ಿದೊಡಂ... 
ಧರೆ ಲೇಸೆಂಬಾಸೆಗಾಖಂ ಪರಪುರುಷಗುಣಾನ್ನೇನದೊಳ್‌ ಸೈಪುಗಾಜಂ| ' ಆಯಮುಂ ದಲಮುಮನಳ್ಳೊಡೆ ಪೇಸದದಳ್ಲಿ ಮತ್ತ ಮಾಟಸುದ್ದಕೆ 
ಹಂಯೊಳ್‌ . , . ನೇಮಿಚಂದ್ರಂ (ಅರ್ಥೇ. ೧-೬೭)... |;  (ಹಂಪಭಾ, ೪-೯೨). ೩ ಧಾರಿ ತೋರಿಸು; ದಿಕ್ಯುಗಾಣಾಣೆ: ಎಷ 
(ಅಸೆ + -ಳಾಲ] | ಮಾತಿನಿತೆ ಗುಣಾರ್ಣವಂಗೆ ಉಡು ಗೆಬ್ಬಬುನಿಂತಿದೆ ಕಜ್ಜದುಖ್ಬು ಗಂ ಎಂದು 
ಆಸೆಗೆ (ನಾ). "ಆಶಿಸತಕ್ಕವನು? (ಪ್ರಳಣ್ಣ). [ಅಸ್ಕೆ * ಇಗ್ಯ) ಕಮಲಾಸನನಾಸೆದೋಟ ನುಡಿದುಳ್ಳುದೆನೆ ನುಡಿದೊಡಂತೆಗೆಯ್ಕೆನೆಂಡಿ 
ಆಸೆಗಾಣ್‌ (ಕ್ರಿ). ಭರವಸೆಯನ್ನು ಕಾಣು ; ಆಸೆಯು ನೆರವೇರುವು] ; (ಶಂಶಛಾ. ೫-೧೦೨, ನ), [ಆಸ್ಥೆ ತೋಜು (ಆ ಶೋಜ್‌)) 
ಡೆಂಬ ವಿಶ್ವಾಸವನ್ನು ಹೊಂದು: ನುಡಿಗಳೊಳಾಸೆಯುಂಟಿಸಲೊಡಂ , ಆಸೆಪಡು "ಆಸೆವಡು' ನೋ. 
ಕಳೆದಂತಿರೆ ನಿಲ್ವುದೆಂತುಮಾನೆಡೆಯೊಳಮಾಸಿೆಗಾಳನೆನೆ ತಟ್ಟನೆ ಪೋಪುವು 29 | ಆಸೆಪುರುಕ "ಅಸೆಬುರುಕ' ನೋ. 


ಆಸೆಗೊಳ್ಳು, ಆಸೆಗೊಳು (ಕ್ರಿ). ಬಯಸು; ಅಪೇಕ್ಷಿಸು: ಹುಡುಗ ಹಕ್ಕೆ 
ಗಾಗಿ ಬದಳ ಅಸೆಗೊಂಡಿದ್ದಾನೆ (64). ಆಸೆಗೊಳು : ನೀಸತ್ತಲು 
ಗೊಲಿನೆ ಇದಸಲಯಲಳನೆ? ನಿನಗೆ ಪಾತ್ರಾನಾತ್ರದರಿವಿಬ್ಲ-ಆದಳೆ ಸಾನ! 


ನಬ್ಬರಿರ್ನರೀರೊಡಲೊಳಗಿರ್ಪ ಜೀವಂ (ಪಂಪಬಾ. ೪-೧೦೪). 

(ಅಸ * ಕಾಣ್‌) 
ಆಸೆಗಾರ "ಆಸೆಕಾಜ' ನೋ. 
ಅಸೆಗಾರ್ತಿ (ನಾ). ತುಂಬ ಆಸೆಯುಳ್ಳವಳು; ದುರಾಸೆಯುಳ್ಳ 
ಹೆಂಗಸು. (8). [ಅಸೆಗಾಲ (ಆ ಆಸೆಕಾಜ) *-ತಿ) 
ಆಸೆಗಾಲ "ಆಸೆಕಾಆ' ನೋ. 
ಆಸೆಗೆಯ್‌ (ಕ್ರಿ). ೧. ಬಯಸು; ಅಪೇಕ್ಷಿಸು; ಆಸೆನಡು: ಕಂತೆ 
ಯೊಳಾಸೆಗೆಯ್ಯ ಫಲಮಾವುದೊ (೪ದಿದ. ೧-೩೬) ; ಬಡದನಂತೆ ಮನ್ನಣೆ 
ಗಾಸೆಗೆಯ್ಕದೆ (ರರ್ಮಾದೈು. ೫-೯೯). ೨. ಆಶ್ರಯಿಸು; ಆಸರೆಗೊಳ್ಳು: ; 


ಆಸೆದಾಕೆ (ನಾ). « ಆಸೆಬುರುಕ (ದಕ. ಲ. 


' ಅಸೆಬಡಕ "ಆಸೆಬಡಿಕ' ನೋ. 


| ಅಸೆಬಡಳತನ (ನಾ). ದುರಾಸೆ; ಲೋಭ (ದಕ. 4). 


[ಅಸೆಬಡಳ (೬ ಅಸೆಬಡಿಳ) + -ತನ) 


; ಆಸೆಬಡಿಕ, ಆಸೆಬಡಕ (ನಾ). « ಆಸೆಬುರುಕ (9). ಅಸೆಬಡಳ (4) 


(ಅಸ, * -ಬಡಿಳ) 
ಅಸೆಬಡಿಕಿ (ನಾ). ದುರಾಸೆಯುಳ್ಳವಳು ; ಆಸೆಗಾತಿ (8). 
[ಅಸೆಬಡಿಳ * -ಇ್ಮ) 
(ಅಸ್ಸ * ದಾಳ) 
ಆಸೆಬುರಕ “ಆಸೆಬುರುಕ ' ನೋ. 


ಬಳಸಂಪಸ್ನರನಾಸೆಗೆಯ್ಗೆ (ದಂಪಭಾ. ೯-೯೦) ; ಕಜುದರ್‌ ಕರ್ಣಾದಿ | | ಆಸೆಬುರಳೆತನ "ಆಸೆಬುರುಕತನ' ನೋ. 


ಗಳಿನ್ನುಟಾದುದನಾನಾಸೆಗೆಯ್ಯೆ ನೆನಗಂ ನೆರಮೇ (ಗಜಾಯು. ೩-ಇ೬).! 
೩. ಆಶ್ರಯಕೊಡು: ಆ ಸಿಂಕೊಗಳ್ಳೆ ಬಿಸಿಲಾಗದಂತಾಗಸದೊಳೋಸ ` 
ರ೫ಡೆಂಡೆಗಳೆಟಂಳೆಯನಗಲ್ಲಿ ನೆಳಲಾಸೆಗ್ಕದುವು ರಾಘವನ ರಾಣಿ ದುಖ, 
ಸಂಶಪ್ರೆಯಾಗಿರುತಿರಲೈ (ಜೃಮಿಳಾ. ೧೯-೩೪), 
[ಸ್ಟ *.ಗೆಯ್‌ (೮ ಕೆಯ್‌)] 

ಆಸೆಗೇಡು (ನಾ). ಆನೆ ಭಂಗವಾಗುವುದು ; ನಿರಾಸೆ: ನೀನಿಂಕು | 

ದಳಿಸುತಾಕೆಗೇಡಿನ ಕಿದ್ದಿಗುರುಳುವೆಯೆ (ಶ್ರೀರಾಮಾ. ೧೬೪-೨೮). 

[ಅಸೆ * ಕೇಡು] 

ಆಸೆಗೊಳಿಸು (ಕ್ರಿ). ಅಸೆಯನ್ನುಂಟುಮಾಡು; ಆಸೆಯನ್ನು 
ಹುಟ್ಟಿಸು (4). [ಅಸೆಗೊಳು (೬ ಅಸೆಗೊಳ್ಳು) * - ಇಸ್ಕು] 
ಆಸೆಗೊಳು "ಆಸೆಗೊಳ್ಳು' ನೋ. 


ಆಸೆಬುರುಕ, ಅಸೆಪುರುಕ, ಆಸೆಬುರಕ (ನಾ). ಅತಿ ಆಸೆಯಕ್ಳ 
ವನು; ದುರಾಸೆಗಾರ; ಲೋಭಿ: ಈ ಬಗೆಯಲ್ಲಿ ಅನೆಟುರುಕ ಉಲ 
ನಾದ ವಸುಭೂತಿ (ಕವನ. ೯). ಆಸೆಫುರುಕೆ: ಒಲದನರಿಯವ 
ಪುರುಶ ಇದರ ತಂದೆ (ಗಣೇಶ. ೫೬-೫). ಆಸೆಬುರಕ : "ಆಸೆಬುರ! 
ತನ' ಪರಾ. [ಅಕಿ * -ಫುರುಳ) 

ಅಸೆಬುರುಕತನ, ಅನೆಬುರಕತನ (ನಾ). ಅತಿ ಆಸೆಯಿಂದ ಕೂಡಿ 
ವುದು; ಅತಿಯಾಸೆ; ಲೋಭಿತನ : ಕೊಡುವುದು ಹಾನಿಯ ್ಬ... 
ಇಡುವುದು ಅಸೆಬುರುಳತನ (ಮಣ್ಣಿದು. ೧೦೦) ; ಹಾಗೆಂದರೆ ಲೋಭ, 1 
ಬುರುಳತನ ಎಂದು ಅರ್ಥ (6ಲ್ಲಳಾ. ೯). ಆಸೆಬುರಳೆತನ : ಮಕ್ಕ (" 
ಗಂಗಾಳದಲ್ಲಿರುವ ಅ ಅನ್ನವನ್ನು ಆಸೆಬುರಕಕನದಿಂದ ಹಸದ ಕೆಂಗಳಾಕ 
ನೋಡುತ್ತ ಹೇಳಿದುವು (ಬರಜಾ. ೧೫೪೯). (ಆಸೆಬುರುಕ + -ತನ] 


ಆಸೆಬುರುಕಿ 


ಆಸೆಬುರುಕಿ (ನಾ). ಅತಿಯಾಸೆಯಳ್ಳವಳು: ಆಸೆಬುರುಕಿ ಎಂಜೆಂದಿಗೂ 
ದರಿದ್ರಿಯೇ (ಪೊಸ. ೪೫). (ಆಸೆಬುರುಕ ೨ -ಇ್ಯ) | 
ಆಸೆಮಾರಿ (ನಾ). « ಆಸೆಬುರುಕ (ದಕ. ೪). (ಅನ್ನೆ * ನಎಕ್ಯ) 
ಆಸೆವಡಿಸು (ಕ್ರಿ). ಆನಿರಡುವಂತೆ ಮಾಡು; ಬಯಕೆಯನ್ನು: | 
ಹುಟ್ಟಿಸು: ಖಸರಿಹಿ ಮಿಳ್ಳಾಸಂಕಲ್ಪಸಹಸ್ರದಿನಾಜೆನಂಸುತಿರ್ಪುದು | 3] 
ಕಿಬುವಾನಿಸಿಕರ್ಸ್ಯಳಲ್ಲಿ ಸಾಜದೊಳೆ ಸುಬಧಮಿನಿಸಿರ್ದ ಮದನರಾಘವ ; | 
ಮಾಗಳ್‌ (ಉರ, 8೨); ವೆಜ್ಜುಂ ಪಂದೆಯ ಲೇಲ್ವಲುಗಷ್ಣಂಗಳು! | 
ಮೂಸೆದಡಿದ ಕುಜಳದ ಭಲಮುಂ ಬಿಶ್ಜೆಗಳುರುವುಗೆ ಉಾಜೆಂಬುಜ್ಜುಗೆ 
ರುವಶವ್‌ಧ್ರ ಉಾಯಲಾರ್ಕುನು ನೆರರೆಂ (ಕೇರಣ9, ೩೬-೧೯). 
(ಅಸೆದಡು * -ಇಷ್ಶು) 
ಆಸೆವಡು, ಅಸೆನಡು (ಕ್ರಿ). ಬಯಸು; ಅಪೇಕ್ಷಿನು: *ಅಸೆದಡು - 
(ಅಸೆ ಬಡು) ಈನ್ನಾಯಾಂ* (ಕಮರಾ); ಭಾಗಮುನಾಸೆ ನಟ್ಟ . 
ರೊಲ್ತುದು ನಿನ್ನಯ ಕಲ್ತ ಏಿಡ್ಠೆ (ಪಂಟಛಾ 0-9೬) ಅನ್ನವಾನದುಂ' 
ಕಾಶ್ರಿಯೊಳಾಸೆನಡುವುದುದುನುಟ್‌ದುಡೆಸಗುನ ವಶೇ ಕಿಯಾಜರೆಯ| 
ಉತ್ರಿ ಧುಕ್ತವ್ರತಿಳೆಂ (ಬುಳುಮೂ. ೩-೩೧); Pe 
ಫಲಮಂ ಶಿಡಿಸದಿರಿಂ (ಕದನ. ೩೬-೧೮ ಐ), ಆಸೆಪಡು : ನನ್ನ 
ಒಂದು ಟಾಂ ನೋಡಬೇಕೆಂದು "ಇದಳು * ಕುಂದಾ ಪಳ 
(ಇದತ. ೧). 
ಆಸೆಮಾಶು (ನಾ). ಆಸೆಯನ್ನು ಹುಟ್ಟಿಸುವ ಮಾತು; ಭರವಸೆ 
ಯನ್ನುಂಟುಮಾಡುವ ಮಾತು: ಅಗಳಂಕುಬ್ರರವೃದ್ಧರದರಸಣ ಸ 9! 
ಲೀಗಳೆ ಬಂದಪ್ಪರಂಆದಿರಿಮೆಂದಾಸೆದಾತುಗಳೊಳಾಟಸಸಿ ಸುಡಿರೊಡೆ 
ಗೊಂಡು (ಅತ. ೯-೩೬ ನ); ಜುಯ್‌. ತದ್ದದು ಕಧ್ದಡೆನ್ನತನು 
ಬೇಟದ ಕಾಟಡೊಳಿಂತು ಕಂಡುಮಿಸ್ನಫ್ಫೊಡಮಾಸೆದಾತಗೆರಗೋಪನೆ | | 
ಜಂ ದಯೆಗೆಯ್ಯ ಲಾಗೇ (cae vr). [ಅಸ್ಕ* ದಾತ್ಕು] | | 
ಆಸೆವಾಸಿ (ನಾ). ಆಶ್ರಯ ಮತ್ತು ಕೀರ್ತಿ: ನಯದೊಳೇಕಾಂತದೊಳು |2| 
ಸಲೆ ಕಾರಿಯನ ನುಡಿದದನಾಸೆವಾಸಿಯ್ಳೆ ಕಾಳಾ. ನುರಿದ್ದದದನಾತೆಯನು 
ನೀರ್‌) ಬಮಸಲಾಗದು ಹಿತವನೇ ಬಯಸುವುದು ಕುರುಳುಲಳೆ ಭಯ 
ವಿಮೆ ಭಾಂಡೆದರೊಡನೆ ಸಂಥಿಯೇ (ಕುಯ್ಯಾಳಾ. ಓರ. ೧೦-೫೦). | 
(ಅನ್ನೆ * ನಾಸ್ಕಿ) ತ 
ಆಸೇಡನ (ನಾ). ೧. ಚಿಮುಕಿಸುವುದು; ಸಿಂಪಡಿಸುವುದು. 
೨. ಅತ್ಯಂತ ಪ್ರಿಯವಾದುದು; ಎಷ್ಟು ನೋಡಿದರೂ ಮನಸ್ಸನ್ನು | | 
ತೃಟ್ಟ ಪಡಿಸದ ವಸ್ತು. (೭.] | | 
ಆಸೇಚನಳ (ನಾ). ಇ ಆಸೇಚನ ೨ (ಹ್ಯಾಕ್‌). (ಪಂ. | 
ಆಸೇಟಿಸು (ಕ್ರಿ). "ಟಿಮುಕಿಸು, ಎರಡು" (ಶ್ರಳಣ್ಣ). | | 
[ಉಸೇಡನ * -ಇನ್ಶು) | 
ಆಸೇವನೆ (ನಾ).೧.ಯಾವ ಕೆಲಸವನ್ನಾದರೂ ನಿಷ್ಠೆ ಯಿಂದ ತ 
ವುದು, --ಎಡೆಬಿಡದೆ ನಡೆಸುವುದು ; ಭಳ ಮಾಡುವ! | 
ಸೇವೆ. ೨, (ಮತ್ತೆ ಮಕ್ತಿ) ಸೇವಿಸುವುದು; ಅನುಧವಿಸುವುದು : : 
ದೇವರಿಗೆ ಕೊಟ್ಟು ಪ್ರಸಾದಾಸೇನನಮೆ ಜೀವನದೆಮುಗೆ ಕೆಳತಾದರುಂಟ! | 
(ಬನವ, ೨-೪]. (ಶಂ. 
ಅಸೇನಿತ (ಗು). ಸೇವಿಸಲ್ಪಟ್ಟ; ಎಡೆಬಿಡರೆ. ಆನುಭವಿಸಲ್ಪಟ್ಟ : 
ವೂಿಪೃಗೋತ್ರನನಿಷ್ಠನುಂ ಆಸೇನಿತ ತ್ರಿವಗ್ಫ ವಿರುದ್ದ ಸಮ್ಮಾರ 
ಹೌಬ್ಯನುಂ (ಕಇಳ, ೫-೨-೧೩೫] 169), (ಸಂ.) 
ಆಸೇವೆ (ನಾ). * ಆಸೇವನ ೨: ಶಿದಪ್ರಸಾದಾಸೇದೆಯಿಂ ದಡ ಡಬ್ಬ 
ದುಸಿಕತೆ ಯುನಪನಿಯಿಂದಾಡೊಡೆಮ್ಮೊಡ ಕೊಡಬಡಿಕೆಯಲ್ಲಿ (ಬಸು 
39-39). ಹಂ. ಅನೀ) 


೬೪೯ 


[ಕ್ಕೆ * ಪಡು) | ಸ್ಯ 


|ಆಸ್ತರ (ನಾ). ಇ ಅಸ್ತ ಸ್ತರಣ (ದಕ. +. 


ಅಸ್ತರಿಸು 


ಅಸೇವೆಗೈ (ಕ್ರಿ). ಎಡೆಬಿಡದೆ ನೇನೆಮಾಡು; ಅನುಸರಿಸಿ ನಡೆ: 
ಪೂಸರಲಗೆ ವಿಸುಸಲಾಗಿ ಕೆಂಶಾಜಿಯ ಬಾಸಿಗದಿಡಿದೆಯ್ದುಬಾಗೆ ಆಸೀದೆ 
ಹೈವಳಿವಲ್ಲೆ ಚಂಪಕನೂಲೆ ಬೀಸುಕೆಯ್ದಿದಕೊರ್ನ ಕುಠಲೆ (ಭರತ. 
೪೩-೩೯). (ಅಜೇಜೆ ಗೈ (ಆ ಕೆಯ್‌)) 
ಆಸೋದ, ಆಸೋದೆ (ನಾ). ಉಪಾಹಾರ; ಉಪಚಾರ (ಸ್ಮಾಕಲ್‌). 
ಆಸೋದೆ (ನ್ಕಾಂತರ್‌). 
ಳಸೋದೆಮುಡಿಕೊಳ್ಳು « ಉಪಾಹಾರ ತೆಗೆದುಕೊಂಡು ಉಪ 
ಡರಿಸಿಕೊ; ಆಯಾಸ. ಸಂಪಾರಮಾಡಿಕೊ (mr). (7) 
(ಅಸೋದಿ (ನಾ). ವರಹಿತವನ್ನು ಮಾಡುವವನು; ಲೋಕೊೋಪ 
ಕಾರಿ (9): ಆಸೋದಿಗಳು ನವರತ್ನ ಬುನರ್ಣವ ಜೇನರನಂತೆ ಹೊತ್ತಿ 
ಜರು ದೇಕದೊಳ್‌ ಪರಹಿತಬೆಂಟುದು 'ಆರರಕ್ನಭೂಸಣ ಕೇಳು ಕಂದರ್ಪ 
(ಮೋಹಕ. ೫-೫೭). (7) 
riod ಆಸೋದ' ನೋ. 
ಆಸ್ಕಂದ (ನಾ).  ಆಸ್ಫಂದನ. (ಸಂ. 
ಅಸ್ಕೃಂದನೆ (ನಾ). ಮೇಲೆ ಬೀಳುವುದು; ಕಾಳಗ; ಯುದ್ಧ [ಸಂ.] 
ಅಸ್ಫಂದಿ (ನಾ). ಮೇಲೆ ಬೀಳುವವನು; ಆಕ್ರಮಣ ಮಾಡುವನನು. 
*ಪರಾಸ್ಯಂದಿ' ಸರಾ. (ಸಂ. ಅನ್ಯ ಸ್‌, 
ಅಸ್ಕಂದಿತ (ನಾ). ಕುದುಕಿಯ ಐದು ಬಗೆಯ ನೆಡೆಗಳಲ್ಲಿ ಒಂದು: 
ಅನ ಕೃಂದಿತವು ಅಂದರೆ ಸಮಗತಿ, ಎಳೆಸಡಿಗೆ? (ಗುರುರಾ, ೨೩೪) 
ಅಸ್ಕರಿದಿಕಥಾಕೆಯಿಂ ಸುದೈಢವೀವರೆ ಇಉಯದಯೊಂದು ಇಂತಿಯಿಂ... 
ಸನ್ತಂ ಪೋಷ ಕುದುರೆಯ ಚೆನ್ನೊಳೆ (ಉಾರೂಕ್ತ. ೪-೨೬). (೫ಂ.) 
ಅಸ್ಕರ(ನಾ). ೧.ಆಶ್ವದೆ; ಆಶ್ರಯ; ರಕ್ಷಣೆ 1). "ಆಸ್ಫರಂಗೊಳ್‌ 
ಪರಾ. ೨. ಆಕಯ; ಅಭಿಪ್ರಾಯ 0: ಾಶ್ಕಲೆ ಪ್ರನೀರನಾನ 
ರಕ್ನ್ನ ಸಂಡಯನನಾಸ್ಕಂಬೆಸೈದಿ ಖಳ ಬರಲಿ ನೀಕ್ಷಿಕೆನೆಯಂದಾಸ್ಯ 6ದಿಂ 
ಬೀಕ್ಳೊಟ್ಟರೆಟ್ಟರ (ಜೆನಮು. ೨೨-೧೨). 
(ಆ. ನಂ. ಅಶ ಇ ಸವಿಖಓಿಸುವ, ಸೇರುವ] 
(ಆಸ್ಕರಂಗೊಳ್‌ (ಕ್ರಿ). ಆಸ್ಪೆರವನ್ನು ಪಡೆ: ಛಾತ್ಮಕೋದೆಯಳಾಲ 
ಕೆಲ್ಲೆಲ್ಲಿ ಅರಹಿ ನಯನಾಸ್ಕರಂಗೊಳದಿರಲು (ಜ.ತಮು. 35-3). 
[es ರೆ * ಕೊಳ್‌) 
ಆಸೈರಿಸು (ಕ್ರಿ). ರಕ್ಷಿಸು; ಕಾಪಾಡು; ಕೇಖರಿಸು (7): ನಾನೀ ರಕ್ನ್ನ 
ಸಂಚೆಮವನಾಸ್ಕರಿಬೆನದಿ ಬಳ ಬರಲಿ ಕ್ಷಿಬಿನು (ಕರು. ೨೨ 
[ಅಸ್ಕರ * -ಇಜ್ಶು) 
[೫ಂ.) 
ಆಸ್ತರಣ (ನಾ). ೧. ಹರಡುವುದು; ಅಲಂಕಾರ ಮಾಡುವುದು (4). 
ತಿ. ಆಸನ; ಹಾಸಿಗೆ; ನೆಲರ ಮೇಲೆ ಕುಳಿಶುಕೊಳ್ಳುವುದಳ್ಳಾ 
ಗಲಿ ಅಥವಾ ಮಲಗುತ್ತದಕ್ಕಾಗಲಿ ಹಾಸುವ ರಶ್ನಗಂಬಳಿ, ಜಮ 
ಖಾನೆ ಮುಂತಾದುವು: “ಅಸ್ತರಣಮು ಪ್ರರೇಜಿಯೆನೆ ಗವಹಣಿಗೆ 
ಯಳ್ಳು (ಮಾ, ೬೦-೧೬) ; ನಿಜವಿಜಯೆ ಶುರೆಗೆ ರಥಂಗಳನರ್ಟಿಓಿ 
ಪೊಡೆದುಟ್ಟು ದಛ್ಭಾಪ್ರರಣದೊಳಾಯಿರುಳೆಂ ಕಳೆದಾಗಳ್‌ (ಕಂ ಚಳಾ. 
೧೨.೫೨ ವ). ೩. "ಆನೆಯ ಮೇಲೆ ಹಾಸುವ ಚಿತ್ರದ ಕಂಬಳಿ" 
(ಅದರ ಆಳ). ಇ. ರಥ, ಗಾಡಿ, ಸಾರೋಟು ಮುಂತಾದ 
ವಾಹನಗಳ ಮೇಲೆ ಹಾಸುವ ಕಂಬಳಿ ಅಥವಾ ರತ್ನಗಂಬಳಿ (4). 
೫. ಪದರ (೨). [೫ಂ.) 
ಆಸ್ತರಣಕ್ರಿಯೆ (ನಾ). ಹಾಸುವುದು : *ವಾಸು - ಆಸ್ತರಣ ಕ್ರಿಯಾ 
ಯೂಂ, ಕಲ್ಪೇಡ (ತರುತಾ). [ಅಸ್ತರಣ * ಕ್ರಿಯೆ) 
ಆಸ್ತರಿಸು (ಕ್ರಿ). “ಹಾಸು” (ಪ್ರಳಣ್ಣ). (ಅಸ್ತರಣ » -ಇನ್ಕು) 


ಅಸ್ತು 


ಆಸ್ತಾ "ಆಸ್ತೆ' ನೋ. 

ಆಸ್ತಿ (ನಾ). ಸೊತ್ತು; ನೊಮ್ಮು; ಒಬ್ಬರಿಗೆ ಸೇರಿರುವ ಜಮಾನು, 
ಮನೆ ಮುಂತಾದ ಸಂಪತ್ತು : ನೀನು ನಿನ್ನ ತಂದೆ ಜಯಸಿಂಹನನ್ನು 
ನಛಿಸಿ, ಅವನ ಆಸ್ತಿಯನ್ನೆಬ್ಬ ದೋಟಿಕೊಂಡು ಹೋದುದಳ್ಳೆ ಪರಿಹಾರ 
ವನ್ನು ಕೊಡು (ಅರ್ಯಕ. ೧೧); ಅತಂತ ಸುಂದರೆ ಕರುಣಿ ಮತ್ತು ನಿನ್ನ 
ವಿಫುಲ ಸಂಪತ್ತು ಈ ಎರಡೂ ಆಸ್ತಿಗಳ ಒಡೆತನಕ್ಕೆ ಸಿದ್ಧರಾಗಿರಿ | 


3 


ಆಸ್ತಿಪಾಸ್ತಿ « ಆಸ್ತಿ : ನೀನು ಆಸ್ತಿಬಾಸ್ತಿ ವಿಲೇವಾರಿ ಮಾಡಬಹುದು 


(ಪುನರ. ೨೬೬). [ದೇ. 8 ತಮಿ. ಮಲ. ತುಳು, ತೆಲು. ಆಸ್ತಿ) 


ಆಸ್ತಿಕ, (ನಾ). ೧. ಪರಲೋಕ, ದೈವ, ಧರ್ಮಗಳಲ್ಲಿ ನಂಬಕೆ 19| 
ಯುಳ್ಳವನು; ಶಾಸ್ತ್ರಗಳಲ್ಲಿ ಕ್ರದ್ಧೆಯುಳ್ಳವನು : ಸತ್ಕಧರ್ಮಗಳಿಂದ | 


ಭೈನ್ಟನಾದ ಮನುಷ್ಯನನ್ನು ಕಂಡು ನಾಸ್ತಿ ಕ ನೂ ಹಾವನ್ನು ಕಂಡಂತೆ 
ಅಂಜುತ್ತಾನೆ; ಹೀಗಿರಲು ಆಸ್ತಿಳರ ವಿಚಾರ ಹೇಳಬೇಕಾದದ್ದೇನು 
(ಬಚಛಾ. ೩೯9); ಆಹ್ತಿಳಕನ ದಾನ ನಾಸ್ತಿಕನ ಭಿಕ್ಷೆ (ಗಾವ), ೨. ಒಬ್ಬ 
ಖುಹಿಯ ಹೆಸರು. (೫.] (5 
ಆಸ್ತಿಕ, (ನಾ). ಇ ಆಸ್ತಿವಂತ. (1) 
ಆಸ್ತಿ ಕತ್ಸ (ನಾ). * ಆಸ್ತಿಕ್ಯ: ಏನೇ ಅದರೂ ಅಸ್ಮಿಗಕದಾದ ಆಸ್ತಿ 
ಕತ್ತಕ್ಳೆ ಅಶ್ಮಂತ ರೊ!ಸವು ಸಂಭವಿಸಿದ್ದ (ಅರ್ಯಧ- ೧). [ಸಂ.) 


೭೦೦ 


[ಆಸಾ ನಗೇಹ (ನಾ). ದರ್ಬಾರು ಮಂಟನ; ಓಲಗಕಾರೆ : 


[ 
1 
(ಬಂಗಾಷೆ. ೧೬). | 
[| 


ಆಸ್ತಿತ. 
ಅ 


ದುಣ್ಣರ್ಣವಡೊಕೆಗೆಣೆದಂದತ್ತು... ಆಸ್ಮ್ರಾನಗೇಹಂ (ಚಂದ್ರಥಿ. ೫೩] 
ಸಸ್ಮಾನ * ಗೇಹ) 
ಆಸ್ಮಾನಪಂಡಿತ (ನಾ). ಆಸ್ಥಾನದ ಪಂಡಿತ: ಅಸ್ಮಾನ ಪಂಡಿತನಾ। 
ಸಂಸ್ಕೃಕೆ ಕರ್ಣಾಟಕ ಭಾಷೆಗಳಲ್ಲಿ ಅನೇಕ ಳಾನ್ಮಗಳನ್ನು 
ಹಾಗೆ ತಿಳಿಯಬದುತ್ತದೆ (ಟಕದ. ೧ ೩). [ಅಸ್ಮಾನ * ಪಂಡಿತ] 
ಅಸ್ಮಾನಮಂಟಿಪ (ನಾ). ೧. ಎ ಆಸ್ಥಾನಗೇಹ: ಆಸ್ಮಾನ। 
ಮಧ್ಯಸ್ಮಿಕ ಚಾರು ಚಾಮಾಳರ ಮ್ಮಗರಿಫುವಿಷ್ಟರಡೊಳ್‌ ತ್ರಿಪೃಷ್ಠತ 
ಶ್ರೀನಿಜಯನಿಕೆ (ಉಂತಿವು. ೬-೨೩ ದ). ೨. [ಸಂಗೀತ] ಒಂದು 
ತಾಳೆ: ಧ್ರುವ. .. ಅಸ್ಮಾನಮಂಟಪ .. . ಮೊದಲಾದ ನೂಜಿ 
ಶಾಳಂಗಳುಂ (ವಿವೇಕ. ೨೬೪). [ಅಸ್ಮಾನ ಮಂಟಪ) * 
ಆಸ್ಥಾನೆನಸ್ತುನಾಯಕ (ನಾ). ಆಸ್ಥಾನ ಮಂಟಪದ ಎಲ್ಲ 
ಗಳಿಗೂ ಏರ್ಪಾಡುಗಳಿಗೂ ಮುಖ್ಯ ಎಚಾರಕನಾಗಿರುವವಫ| 
ದರ್ಬಾರು ಭಕ್ಷಿ: ಮಹಾಸಾಮಾನ್ಷಾಧಿಶತಿ ಮಹಾಶ್ರಡಣ್ಣ 
ಯಕಂ ಅಸ್ಮಾನವನ್ನುನಾಯಶಂ . . . ವಿಿಮಪಯಂ (ಸೌ 
೫೩೬೧-೩೨ ; 1077). [ಆಸ್ಥಾನ * ವಜ್ತು * ನಾಯಳ) 
ಆಸ್ಥಾನವಿದ್ವಾಂಸ, ಆಸ್ಥಾನವಿದ್ವಾನ್‌ (ನಾ). ರಾಜಾಸ್ಥಾನ 
ವಿದ್ವಾಂಸ, ಪಂಡಿತ: ಅಭಿನರಳಾಳಿದಾಸ ಬಸನಶ್ಪಕಾಸ್ತ 


RTRs 


ಆಸ್ತಿಕ್ಕ (ನಾ). ೧. ಪರಲೋಕ, ದೈವ, ಧರ್ಮಗಳಲ್ಲಿ ನಂಬಿಕೆಯಿ 
ರುವಿಕೆ; ಶಾಸ್ತ್ರಗಳಲ್ಲಿ ಶ್ರದ್ಧೆಯಿರುವಿಕೆ: ತಪನ್ನು. ಸಂತೋಷ, | 79 
ಅಸ್ತಿಕ್ಳ. ದಾನ... ಪ್ರತಭಿಂಬ ನಿಯೆಮಾಂಗ ದರಕಮಂ (ವಿದೆ ಕ. 


ಅಸ್ಮಾನ ವಿದ್ವಾಂಸರಾಗಿದ್ದರು (69). ಆಸ್ಟ್ಯಾನವಿದ್ದಾನ್‌ : ಶ್ರಿ 
ಎ 

ತರು ಅಸ್ಮಾನವಿದ್ವಾನ್‌ ಪಂಡಿತರತ್ನೃಂ ಬರುನಾಂಕತರುಳಷೊ)- 
(ಸೆ. ಅಸ್ಮಾನವಿದ್ದನ್‌) 


ಇ. ತ್ಸ 


೧೪೪) ; *ದಿಟಿ. ಧಣ್ಮದಂಕ ಕೊಡಲು ಬೇಕಿಲ್ಲ ನೀನವಗೆ ಭಕ್ತಿ ಕಂತ 

ಎ ಅಸ್ತಿಕ್ಕದಾಧಿಕ್ಕ ನಿನ್ನ ನಾಸ್ತಿಕ್ಕ ದೈವವ್ವಳ್ಳಗೆ ದೇವರುಂಟಿನೆ | 

ಅಕಕ್ಕಗ (ಗಣೇಶ. ೬೧-೧). ೨. ಇ ಆಸ್ತಿಕ ೧. [ಹಂ.) | 

ಆಸ್ತಿಗಾರ (ನಾ). * ಆಸ್ತಿವೆಂತ (4). | 
[ಸ್ತಿ * ಇಗಾರ (< -ಳಾಣ)) 

ಅಸ್ತಿಮಿತ (ಗು). ೧. ತೊಯ್ದ ; ನೆನೆದ. ೨. ಅಲುಗದ; ಕದಲದ: 

ಸರಸೆ ಭಕ್ತಿಸತಿಯ ಪರವಶಾವರಣದಿಂ ಫಿರುಪಾಧಿಕದ ದಿಸ್ತರಣದದಲ್ಕಿ 


|, 


ಆಸ್ಮಾನವಿದ್ವಾನ್‌ "ಆಸ್ಥಾನವಿದ್ವಾಂಸ' ನೋ. 

ಆಸ್ಥಾನಿ (ನಾ). ಸಭೆ; ಗೋಷ್ಠಿ; ಸಮಿತಿ. (ಸಂ. ಆಸ್ಮಾ) 

ಅಸ್ಥಾನಿಕ (ಗು). ೧. ರಾಜಸಭಿಗೆ ಸಂಬಂಧಿಸಿದ; ಆ 
ಸೇರಿದ. (ನಾ). ೨. ರಾಜಸಭೆಯ ಸದಸ್ಯ; ಸಧಾನರ: 
ಸನ್ನಿಧಾನವು ಒಡ್ಡೊೋಟಲಗಳ್ಳೆ ಬಿಜಯಮಾಡಿದೊಡನೆಯೇ ಆಸ್ಮಾನಿಕ್ಟ 
ಇದಿಕೆದ್ದು. .. ನಮಸ್ಕರಿಸಿ, (ಬೆಟ್ಟಇ. ೩೪-೧೪). (ಸ) 

ಆಸ್ಕಾಯಿ (ಗು). ಸ್ಥಿರವಾದ; ನೆಲೆಯಾಗಿ ನಿಲ್ಲತಕೃ ; ಶಾಶ್ವತವಾರ: 


ಗೆ 


ಆ 
ಯೊಳುರುಸುಪಾಸ್ತಿ ನಿತತೇಂದ್ರಿಯದೊಳಿಹಗೆ (ಬಸು. ೩೫-೬೪). | ಪ್ರತೃತ ಪ್ರಮಾಣ ಮೆನಿಸಿಐಾಸ್ಮ್ಮಾಯಿಯಾಗಿಯುಂ ಲೋಕತ್ರ್ರಯ ಸಂ , 
೩. ಸೊಗಸಾದ; ಕೋಮಲವಾದ. ೪. ಸಂತೋಷಗೊಂಡ; 3೨ ಯೆನಿಸಿದ ಕುನಳಯವಭ್ರಾಜಿಯಾಗಿಯುಂ ಕುಮುದದಳಧವಳನೆಹಃ 
ಕೃತಾರ್ಥಕೆಯನ್ನು ಪಡೆದ (4). (೫ಂ.) 1. ನಿನ್ನೆ ಜನೊಯ್ಟಾಹಕರಣಂ ಜಗಳ್ಳು ಹರಣ ಮಾದುದು (ಶಾ ೨ ತಥ. 
ಅಸ್ತಿವಂತ (ನಾ). ಆಸ್ತಿಯನ್ನು ಉಳ್ಳವನು; ಸಂಪತ್ತುಳ್ಳವನು;| | ೩-೬೫೮). [ಸಂ.) 
ಶ್ರೀಮಂತ. (ಆಸ್ತಿ * -ವಂತ) ' ಅಸ್ಮಾಯಿಕಾಜನ (ನಾ). ಸಭೆಯ ಆಥವಾ ಆಸ್ಥಾನದ ಜನರು: 
ಆಸ್ತೈೈ, ಆಸ್ತಾ (ನಾ). ಅಕ್ಕರೆ; ಪ್ರೀತಿ; ಅಸಕ್ತಿ: ಉಕೂಡುವಾಸ್ತೆ, ! ರೂಪಾತಿರಯಕ್ಕಂ... ಸೌಂದರ್ಯಕ್ಕೆ ನೆಲೆಯಾದಂದಕ್ಕಂ ಬೆಕ್ಕಡ 
ಯಂದುಬಂದಪುದೊ (ರತಸಾಂ. ೨೬-೩೪): ಮುರಳೀಧರ ಕಾಣಿಸುವುದಿಲ್ಲ 21 ' ಬಟ್ಟಾ ಸ್ಮಾಯಿಳಾಜನಕ್ಕೆ ಲಳ್ಳೆ ತೆಜದಿಂ ಫೊಗಲ್ನು (ಉಂತಿಧ. ೩-೫ ಲೈ 
ಊಟಕ್ಕೆ ಎಂದು ರಾಯರು ಅಸ್ತೆಯಿಂದ ಕೇಳಿದರು (ಜೀವಪ್ರ. ೯).| ; (ಹಂ. (ಅನ್ಮಾಯಿಳಾ * ಆನ)) | 
ಆಸ್ತಾ: ಜೇವರೆ ಮುಂಡೆ ದೀಪ ಹಚ್ಚಲಿಕ್ಕೆ ಅಸ್ತಾ ಇಟ್ಟ ಇವಂಗೆ| : ಆಸ್ಕ್ಮಾಯಿಕೆ (ನಾ). ರಾಜಸಭೆ; ಆಸ್ಥಾನೆ: ಮಿಸುಗುನ ಮೂಕ! 
(ಹಂಜ. ೬೩); ಅದನ್ನ ಎಷ್ಟೊಂದು ಅಸ್ತಾದಿಂದ ಹಾಕ್ಕೊಂಡದಂದಿ ಆ ದೆಳವಿಸಿಲುಮನೊಡಗಾಣಲಾದು-3ಸ್ಮಾಯಿಕೆಯೊಳ್‌' (ಅದಿವು. ೯-8); 
ಹುಡುಗ ! (ವೈನ ೧೦). (ಸಂ. ಅಸ್ಥಾ) ತತ್ತ್ವಲಯಸ್ಶಾ ನನೆಸೆದನಾಸ್ನಾ ಯಿಕೆಯೊಳ್‌ (ಉಜತೇ ೧೪-೧೧೧). 
ಅಸ್ತ (ಅ). ಮೆಲುನಡೆಯಿಂದ ; ನಿಧಾನವಾಗಿ (ದಕ. ಲ. 140 (ಸಂ. ಅಸ್ಮಾಯಿಳಾ) 
[+-tಂ. ಅಹಿಸ್ತಾ) | |ಅಸ್ಥಿತ (ಗು). ೧. ನೆಲೆಗೊಂಡ; ಅನುಸರಿಸಿ ನಿಂತುಕೊಂಕ 
ಆಸ್ಮಾನ (ನಾ). ೧. ಸ್ಥಳ; ಜಾಗ. ೨. ರಾಜಸಭೆ; ದರಬಾರು: , ; 3. ಉದ್ಯುಕ್ತವಾದ; ಅಭ್ಯಾಸಮಾಡುವ. (ನಾ). ೩. ಕೈಗೊಃ 
*ಅಸ್ಮ್ರಾನಮೆಂಬುದು ಉಜಸಭೆ 7 (ಹಲಾಯು- ೧೨೮-೯೬); ದನುಜಂ ಅಪ್ತ) , ಡುದು; ಅಂಗೀಕರಿಸಿದುದು : *ಆಸ್ಮಿತಮೆನಲ್‌ ಕೈಳೊಳುಹವಳ್ಳು' ಬ 


ಮಂತ್ರಿ ನಿವಹಕ್ಕಿಂತೆಂದನಾಹ್ಮಾನದೊಳ್‌ (ಆಗವಿ ೩-೧೪), ಕವಿಯೂ | 
ಸ್ಥಾನಳೆ ಭೂಷಣಂ (ಸೋಮೋಕ. ೫). ೩. ಸಭೆ. (ಸಂ.) 
ಆಸ್ಥಾನಕವಿ (ನಾ). ಕಾಜಸಧೆಯ ಕವಿ. (ಅಸ್ಥಾನ* ಕದ) 


“ 


(ಮಂಗಳಾ. ೧೩೫-೩೭). ೪. ಆಕ್ರಮಿಸಲ್ಪಟ್ಟುದು: “ಸಟ 
ಆಳ್ತ್ರ್ರಾಂಕಂ - ಈ ೨ ಅಕ್ರಮಿಸಲ್ಪಟ್ಟುದು ” (ಜಲಾಯು. ೧೨೯-೯೬). 
(%o-) 


ಇ 


ಆಸ್ಥೆ 


ಎ 


ಆಸ್ಥೆ (ನಾ). ೧. ಅಕ್ಕರೆ; ಅಪೇಕ್ಷೆ: ಸರಿವಿಡಿಯಿಂದಾಸ್ಥೆಯೊಳಂ | | 
ನರೀಕ್ಷಿಸಲ್‌ ಬಲ್ಲೊಡವನ ಪೇಟ್ಡುದೆ ತಥ್ಯಂ (ಅಟ್ಟಿ ಮ. ೧-೨೭); | 
ಭಕ್ತಿಯಿಂದಲತ್ಯಂತದಾಸ್ಯೆ ಯೊಳು ಕೇಳ್ಳಿ ಮಗಸೆಯಿನುತೆ (ವೀಶೈಪು 
೧-೧-೧೭) ; ಆನಳಿಗೆ ಆನಂದನ ಜ್‌ ತ್ರವನ್ನು ನೋಡಲು ಬಹಳ ಅಸ್ಥಿ! 
(ಮರಳಿ. ೪೭). ೨. ಆಸ್ಥಾನ; ಚ ೩. ಯತ್ನ; ಪ್ರಯತ್ನ. 


| 

CU [ 

೪. ಸ್ಥಿತಿ; ಅವಸ್ಥೆ. ೫. ಶ್ರದ್ಧೆ ; ಆಸಕ್ತಿ. | 
| 

| 


ಆಸ್ಥೆ ಪಡು - ಆಸೆಪಡು; ಶ್ರ ದ್ಧ ಯನ್ನು ತೋರಿಸು: ಧರ್ಮ ಧರ್ಮ 
ಎಂದೆಲ್ಲರೂ ಆಲ್ಬಸ್ವಲ್ಪನಾ ಸ ಆಸ್ಥೆ ಪಡುತ್ತೇವೆ (ಆರ್ಯಧ. ೧). | 
ಆಸ್ಥೆ ವಹಿಸು ಇ ಶ್ರದ್ಧೆ ಯನ್ನು ವಹಿಸು; ಆಸಕ್ತಿಯನ್ನು ಹೊಂದಿರು: 
ಅನನ ಶುಶ್ರೂಷೆಯಲ್ಲಿ ಲಕ್ಕ ಣ್ಯ ಎಣಿಸಲಾರದಷ್ಟು ಆ ಸ್ಸ ವಹಿಸಿದ್ದ 
(ಸರಾವ. ೧೭೫) ; ನನ್ನ ಜರವಾ ಬಹಳ ಆಸ್ಥೆ ವಹಿಸಿದ್ದರು (as | 
೧೦೫). [ಸೆಂ ಅಸ್ಮಾ] | 
ಆಸ್ಸೌಲ್ಯ (ನಾ). ಸೆಡೆತುಕೊಳ್ಳುವುದು ; ಸ್ವಲ್ಪಮಟ್ಟಿಗೆ ದಪ್ಪ ಸ 
ವದು. “ಸೆಡೆ - ಅಸ್ಥೌಲ್ಕೇ (ಹೆಚ್ಚು), ರೆಸೆಧಾನ್ಯಾ ಕರ್ನಣ ಪಾತ್ರೇ ಚ” | 
(ಶಮಧಾ). (ಸೆಂ. id 
ಆಸ್ಪ ೦ದನೆ (ನಾ). ನಿಡಿಯುವಿಕೆ: ಸುಂದರತೆಯೆನುವುದೇಂ? ಹ | 
ಮೈ ಮರೆಯಿಸಾನಂದದೊಳಮುರುವಂವೇಂ ? ವಿಶ್ವಚೇತನದಾಸ್ಪ | | 
ods SAS ಯೂತ್‌ ಟು. [50.1 16 
| 


ಎ. 


ಅಸ್ಪತ್ರೆ, ಆಸಪತ್ರಿ (ನಾ). ವೈದ್ಯಶಾಲೆ; ಚಿಕಿತ್ಸಾಲಯ; ದವಾಖಾನೆ: 
ಆಸ್ಪತ್ರಿಯೊಂದನ್ನು ನಿರ್ಮಿಸಲು ಅವರು ಒಂದು ಲಕ್ಷ ರೂಪಾಯಿ ಸ 
ಮಾಡಿದುದರಿಂದ (ರತ್ನಗೋ. ೨) ; ಅವರಿಗೆ ತರಬೇತು ಕೊಡುತ್ತಿದ್ದ | 
ಅಸ್ಪತ್ರೆಗಳು ಕೂಡ ಸುಸಂಘಟತವಾಗಿದ್ದುವು (ಮಾನಸಾ. ಒಟು. 
ಆಸಪತ್ರಿ: ಈ ನಾಲ್ಕು ಗ್ರಾಮಗಳಲ್ಲಿ ಸರಕಾರಿ ಅಸಪತ್ರಿಗಳುಂಟು | 
(ಕಭಾಗೆ. ಸಕ ಇಲ್ಲಿ kN ಆಸಪತ್ರಿಯದೆ (ಗ್ರೇಟಬ್ರಿ. ೨೯). | 
[ ಪೋರ್ಚು... ಎಸ್ಪಿಟಲ್‌, ಎಸ್ಪಿಟಿಲ್‌, ಎಸ್ಪ್ರಿಟಿಲ್‌ ; 
ಹಾಸ್ಪಿಟಲ್‌. 1 ತಮಿ. ಆಸ್ಪತ್ತಿರಿ; ಸ ಆಶಿಪತಿ,, 
ಅಸ್ಪತಾಲ್‌] 
ಆಸ್ಪದ (ನಾ). ೧. ಅವಕಾಶ; ಸ್ಥಳ; ಕ್ಷೇತ್ರ: ಮಧ್ಯಾಸ್ಪ al 
pd ನೀಚಾಹ್ವ ಯಸ್ಥಾ ನದ ನಿಲೆ ನೀಚಾಸ್ಪದದಿಂದೆ ಬಂದ | 
ನವನೆಂಗಾ ನಾಲ್ಕು ಯೋಗಂಗಳೊಳ್‌ (ಜಾತತಿ. ೨೩-೨೬); ಮುಳ್ಳು [30 
ಮೊನೆಯಸ್ಟು ಆಸ್ಪದ ಕೊಡದವನ ತಳ್ಳಿ ಬೇಡ (ಗಾದೆ). ೨. ಆಶ್ರಯ, | | 
ನೆಲೆ : ಪರಮ್ಮತ್ವರ್ಯಾಸ್ಟ ದಂ ರಕ್ಷಿಸುಗೆ ವಸುಧೆಯಂ ಯುದ್ಧ ರಂಗ, | 
ತ್ರಿಣೇತ್ರ 0೦ Rh ೧-೩); ಸರ್ಗಿಚ್ಚ ಹಕ ಕಂಡೊಡಂ ಶಕುನಂ ಶೋಭನ | 
ತ ತೆ (ಸೋಮೇಶ. ೬೭). ೩, ವೃತ್ತಿ ತ ಉದ್ಯೋಗ. ೪. ಪ್ರತಿಷ್ಠೆ ಕ 
ಗೌರವ: ಪತಿಯಂ ಸಿರಿಯಂನಂ ಶೌರ್ಯದೆ ಮೆಚ್ಚಿಸಿ ಪರಮನುಹಾಸ್ನ ದ ಸ 
ಮನೆಯ್ದೆ ಪಡೆದಂ ರೇಚಂ (ಮದತಿ. ೧-೮). (ಸಂ.] | 
ಆಸ್ಪಾಕ, ಆಸಪಾಕ (ನಾ). ಬಾಯೆಲ್ಲಾ ಬೆಂದುಹೋದಂತೆ ಹುಣ್ಣಿ | | 
ನಿಂದ ಕೂಡಿರುವ ಒಂದು ರೋಗ; ಬಾಯಿಹುಣ್ಣು : ಅಸ್ರಾ ಕವಾ' | 
ಗಿರುವುದರಿಂದ ಮಾತನಾಡಲು ಆಗುವುದಿಲ್ಲ (ರೂಢಿ). ಠಸಪಾಕ (3). | al 
| 
| 
| 
| 


20 


ಇಂ. [25] 


ದಿ | 


[< ಸಂ. ಅಸ ಕ್‌) 
ಸ್ಪೃಷ್ಟ (ಗು). ಮುಟ್ಟಲ್ಪಟ್ಟ; ಮು 
[ಸಂ.] 
ಆಸ್ಪೃಷ್ಟಕಪಿಳ (ನಾ). ಕೆಪಿಲ ವರ್ಣದ ಹೆಸುವನ್ನು ಮುಟ್ಟ ದವನು: 
ಕೃತನಿತ | ರಾನನಾವೀಕ್ಷಿತಫ್ಯತನಾಸ್ಪೃಷ್ಟಕೆಓಿಳನೊಯ್ಯ ನೆ ಸಾರ್ದಂ 
ಕತಿಪಯ ಪರಿಚಿತಪರಿಜನಚತುರವಚಃಪ್ರಚಯ ಚತುರನರಸಿಯನರಸಂ |45 


(ಸಂ. ಆ 


|40 


ಟದ." ಆಸ್ಸೃಷ್ಟ,ಕಪಿಳ' ಸರಾ. | 


ವಿಲ'ಟಿ 


(ಯಶೋಟೆ. ೨-೬೬). ಸ್ಪೃಸ್ಛಕಸಿಲ] | 


೭೦೧ 


ಆಸ್ಫಾಲಿಸು (ಕ್ರಿ). “ಹೊಡೆ” (ಪ್ರಥಣ್ಣ)- 


ಆಸ್ಫ್ರೋಟತ 


ಆಸ್ಫಾಲ, ಆಸ್ಫಾಳ (ನಾ). - ಆಸ್ಫಾಲನ. ಆಸ್ಟ್ರಾಳೆ: ಉನ್ಮದ 
ಮಾತಂಗಾಳಿಕೇಳೀಚಳಿತ ಜಳಚರಾಸ್ಫಾಳ ಕಲ್ಲೋಳಮಾಳಾನದ ನದ್ಯಂಭಃ 
ಪ್ಲವಾಲಂಕರಣನೃಜಗದಾವಾಸಮುದ್ರೆಂ ಸಮುದ್ರಂ (ಇಳ. 1X, ೯೭-೪ ; 
1161). ([ಸಂ.] 
ಆಸ್ಫಾಲನ, ಆಸ್ಫಾಳನ (ನಾ). ಬಡಿಯುವುದು; ತಟ್ಟುವುದು; 
ಜಸ ನೃಳಿಸುವುದು; ಹೊಡೆತ: ವಾಮದಕ್ಷಿಣಬಾಹ್ಯಾಭ್ಯಂತರಾಸ್ಟ್ರಾಲನ 
ಬಂದು ರಂಗಸ್ಥಲದೊಳ್‌ 
ನಿಂದರ್‌ ಭುಜಾಸ್ಫಾಲನರುತಿ ಮಿಗೆ ಚಾಣೂರ ಮುಖ್ಯಾದಿ ಮಲ್ಲರ್‌ 
(ಜಗವಿ. ೬-೪೬). ಆಸ್ಫಾಳನ : ನಾನಾಜಳಚರ ನಿಕರಾಸ್ಟ್ರಾಳನ ಪ್ರೋಜ್ಜ್ಚ್ವ 
ಲತ್ಬ್ಮಚ್ಛದನಚ್ಛನ್ನಚ್ಛಟಾಪ್ರ ಕ್ಷುಭಿತ ಲಹರಿಕಾಸ್ಭಾರರೌದ್ರಂ ಸಮುದ್ರಂ 
೬೪ ಶೂದ್ರಕ); ಕರತಳಪಲ್ಲನಂಗಳ್‌ ಸಮದ ಗಜಕುಂಭ 
ಸ್ಥಳಾಸ್ಪಾಳನ ಕರ್ಕಶಂಗಳಾದುವು (ಸಂಪಭಾ. ೨-೩೯ ವ). 
ಆಸ್ಭಾಲನಂಮಾಡು - ತಟ್ಟು; ತೀಡು : ಅಸವಾದಾತೋದ್ಯನಾದಂ 
ವಸುಂಧರೆ ನಿಲ್ವನ್ನೆವರಂ ದಿಶಾಕರಟ ಕರ್ಣಾಸ್ಸಾಲನಂ ಮಾಡುಗುಂ 


[ಸೆಂ] 


ವಿಭೀದಂಗಳೊಳಂ (ಗದಾಯು. ೮-೧ ವ); 


(ಕಾವ್ಯಸಾ. 


(ಪಂರಾಮಾ. ೬-೧೪೮). 


ಆಸ್ಫಾಲನಂಗೆಯ್‌ (ಕ್ರಿ). ಅಪ್ಪುಳಿಸು ; ತಟ್ಟು; ಬಡಿ: ಕೋಪಮನಿಡೆ 


Fs ಅಸ್ಫ್ರೋಟಸಿ ಬಾಹಾಸ್ಟಾಲನಂಗೆಯ್ದು . . . ಗರ್ಜಿಸಿ (ಗಿರಿಕ. 
೬-೬೬ ವ). ''ಆಸ್ಫಾಲನ + ಗೆಯ (ಆ ಕೆರ್ಯ,)) 

ಆಸ್ಫಾಲಿತ (ಗು). ತಟ್ಟಿದ; ಅಪ್ಪಳಿಸಿದ: ಕನನ್ಮಣಿನತಂಸಾಸ್ಫಾಲಿತಾಂಸಂ 
ಜಳ ಹತಾ ಜಾತ ಕಂಕಣರುಣತ್ಯಾ ರಂಪುರ ¥ €ಜನಂ 
(ಚಂದ್ರಪು. ೧೦-೩). [ಸಂ.]. 

[ಆಸ್ಭಾಲನ * -ಇಸ್ಕು] 
ಆಸ್ಟಾಳ " ಆಸ್ಪಾಲ' ನೋ. 


(ಆಸ್ಚಾ ಳನ " ಆಸ್ಫಾಲನ' ನೋ. 


ಅಸ್ಕು ರಿತ (ಗು). ೧. ಅದುರಿದ; ನಡುಗಿದ. ೨. ಮೇಲಕ್ಕೆ ನೆಗೆದ; 
ಉದ್ಭ ವಿಸಿದ. ೩. ಪ್ರಕಾಶಿಸಿದ; ಹೊಳೆದ. [ಸಂ.] 
ಆಸ್ಫೊ ಟ್ಟ (ನಾ). `ಸಡಿತ; ಹಾರುವುದು: ಸರ್ನತೋಮುಖವೂ 


No ಇತಾಶೂಪಿಯಿ ಕಲ್ಯಾ ಚ ಆದ ಕ್ರಾಂತಿ 
ಅಸ್ಫ್ರೋಟಗೊಳ್ಳಲನುವಾಗುತ್ತದೆ (Gea ೪ ಪ್ರಸ್ತಾ). [ಸಂ.] 


ಆಸ್ಫೊ "ಟಿಕೆ (ನಾ). ೧. ಕೈಚಪ್ಪಾಳೆ ತಟ್ಟು ವವನು; ಚಿಟಕೆ 
ಕವಿತ ಭುಜವನ್ನು ತಟ್ಟುವವನು. ಇ ಸ್ಫೋಟಕವಾಗುವ 
ವಸ್ತು; ಸ್ಫೋಟಕದ್ರವ್ಯ : ಅಸ್ಬೂ €ಟಿಕವನ್ನು ಬಾಂಬಿನ ಚಿಪ್ಪಿನೊಳಗೆ 
ತುಂಬಿ ಪರೀಕ್ಷಿಸುವ ಕಾರ್ಯ ಬ ಉಳು (ಆತ ರ್ಪ. ೧೩೮). [ಸಂ.] 
ಆಸೊ ನಟನ (ನಾ). ೧. ಸಿಡಿತ ; ಸಿಡಿದು ಹಾರುವುದು : ಹಿರಿಣ್ಯಾಕ್ಷನಂ 
- ಸಕಲಲೋಕಾಸೊ ಫ್ರೀ ಟಿನಾಪೇಕ್ಷನಂ ತವೆ ಕೊಂಬಾದಿನರಾಹರೂಪ 
ದೊಳ್‌ ನೀನಂದೆತ್ತಿದ್ದೆ (ಜಗವಿ. ೧-೫೭). ೨. ೬ ಆಸ್ಲಾಲನ. 
೩. ಜಟ್ಟಿಗಳು ತೋಳುತಟ್ಟು ವುದರಿಂದ ಹುಟ್ಟುವ ಶಬ್ದ: ಆ 
ಕಣತ್ಯಾ ಸ ರವಣಾಸ್ಸ್ಫಾ(ಸ್ಟೊ ಟನ ಶ್ರವಣದೊಳ್‌ (ವೀಕೈಪು. ೨-೨-೧). 
೪. ಅತ್ತ ಇತ್ತ EN UE 'ಅದುರುವುದು 
(ಕಿ). (ಸಂ. 
ಆಸೊ ್ರೀಟಿತ (ಗು). ೧. ಬಡಿದ ; ಅಪ್ಪಳಿಸಿದ : ತ್ರಿಭುವನ ಮೂಲಸ್ತಂಭ 
ಸರೆಳಕೆಳಾಧರಲೀಲಾನಳಂಜಿತವದನೇಂದುಸಾಂದ್ರ ಚಂದಿ ದ್ರಿ ಕಾ ಮೃ ತ 
ಚ್ಛಟಾಸ್ಫೊ €ಟಿತ ಸುರಾಧೀಶನೆಟಿ$೦ದುದಂ RE ೧೦-೯ ವ). 
೨. ಗದಾಯುದ್ಧ ದಲ್ಲಿ ಒಂದು ವರಿಸೆ: ಆಕುಂಚಿತಮಾಸ್ಫೋಟತ 
ಮಾಕ್ಷಿಪ ಸ ಮುದ್ಭ್ಯಾಮಿತಂ ಎಂಬೆಂಟುಂತೆಜದ ಪ್ರಹರಣಂಗ MA ಳಂ 
(ಗದಾಯು. ೮-೧ ವ). [ಸೆಂ.] 


ಅಸ್ಫೋಟನಿ 


ಆಸ್ಫೋಟಿನಿ (ನಾ). ರಂಧ್ರಮಾಡುವ ಸಾಧನ; ಭೈರಿಗೆ. 
(ಸಂ. ಆಸ್ಟ್ರೋಟನೀ] 

ಆಸ್ಫೋಟಿಸು (ಕ್ರಿ). ೧. ಬಡಿ; ಅಪ್ಪಳಿಸು; ತಟ್ಟು: ಪಿಡಿದಡಸಿಯ 
ಗುರ್ಪು ಪರ್ವೆ ಬೀಸಿ ಗುಣಣೆಯ ಕಂಭಂಗಳೊಳಂ ಕೇರ್ಗಳೊಳಮಾ 
ಸ್ಭೊ «ಟಿಸಿ (ಪಂಪಭಾ. ೮-೭೬ ವ); ತೋಳೆರಡುಮನಾಸ್ಫೊ «ಬಸಿ ನೀಳಾ| 5 
ಬ್ದ ಸಡಾತಿರಿರಿತು ಡಹ (ಜಗನಿ. ೫-೨೨). ೨. ಆರ್ಭ | 
ಬಿಸು; ಸಿಡಿದೇಳು : ವೃಕೋದರಂ ಮುಳಿದಾಸ್ಫೋಟಸಿ (ಪಂಸಭಾ. | | 
೯-೯೦ ನ); ES ಭಾರೆದುರವಣೆಯೆಂ ರಾಡಿ 2 | 


ಕೋಪಮನೆಡೆಗೊಂಡು ಆಸ್ಫ್ರೋಟಸಿ (ಗಿರಿಕ. ೬-೬೬ ವ); ಬಸವರಾಜಂ 
ರುದ್ರಾವತಾರನಿಂತಾಸ್ಫೊ ಸೆ (ಬಸರ. ೮-೧೪೧). ೩. ಸಿಡಿದುಹೋಗು (11, 
ವಂತೆ ಮಾಡು: ನ ವಿಮಾನವೊಂದನ್ನು ಬಾಂಬ್‌: ಇಟ್ಟು ಆಸ್ಟ್ರೋ | ಬೀ 
ಓಸಲಾಗಿದೆ (ಪ್ರಜಾವಾ. ೨೧-೩-೬೩, ೧-೬). [ಆಸ್ಟ್ರೋಟಿನ + -ಇಸ್ಕು] 
ಆಸ್ಫ್ರೋಟಿ (ನಾ). ೧.“ಕಾಡುಮಲ್ಲಿಗೆ (ಅನುಕ. ಟೀಕ). ೨.“ಸಟ್ಟಗದ | 
ಹೆಂಬು” (ಅಮರ. ಟೀಕೆ). (ಸಂ. ಆಸ್ಟ್ರೋಟಾ] | 
ಆಸ್ಮಿಕ, ಆಸ್ಮೀಕ (ನಾ). ಆಶ್ಚರ್ಯ: ನೀವು ಈ ಶೂನ್ಮಸೀಠವನಡರಿ 
ಸಿಮುದಕಾಸ್ಸಿ ಕವ ತಾಳುತ್ತಿ ಸ (ಪ್ರಭುಪು. ೯-೪೬). ಆ ಸ್ಮೀಕ: | 
ಕಾಸ್ಮಿ (ಕೆ ಹಂಬಲಿಸಲಿತ್ತ ಕಾಶೀರಾಜನಾಸ್ಮೀಕದಿಂ ಕಾರ್ತವೀರ್ಯ ನೇ 
ವರನೆಂದು ಭೀಸ್ಮನೆಂಬನುಜನಂ ಕಳುಹೊಡನೆ ಕೆರಸಿದಂ (ಪರಶು. ೭ kN 
[< ಸಂ. ಅಕಸ್ಮಿಕ] | 
ಆಸ್ಮೀಕೆ "ಆಸ್ಮಿಕ? ನೋ. 20 
ಆಸ್ಯ (ನಾ). ೧. ಮುಖ: “ತುಂಡಂ... ಆಸ್ಕಂ, ಅನನಂ- ಈ ೬ 
ನೊಗಂ” (ಹಲಾಯು. ೮೫-೩೬೪) ; ಈ ಜಂಬೂದ್ವೀಪ ಮಹೀ ಭ್ರಾಜಿತ 
ಭರತಕ್ಕೆ ರತ್ನಪುರಮಾಸ್ಕಂ (ಶಾಂತಿಪು. ೯-೪೬) ; ಲಕ್ಷ್ಮೀರಮಣನಾಸ್ಯ 
ಚಂದ್ರನಾನಂದಮಂ ನಮಗೀಯಲಿ (ಜೈ ಮಿಭಾ. ೧-೧). ೨. ಬಾಯಿ: 


15 


ಅನಿಮೇಷಾಹಿತನಾಸ್ಮ ಗಹ್ವರ ವಿನಿರ್ಯಲ್ಲೋಹಿತಂ ... ಬಿಟ್ಟಿಂ (ಜಗವಿ. 
೪-೫೮). [ಸಂ.] 
ಆಸ್ಕಪತ್ರ (ನಾ). ತಾವರೆ; ಕಮಲ. [ಅಸ * ಪತ್ರ) 


ಆಸ್ಕಪಾಕ (ನಾ). ಬಾಯೆಲ್ಲಾ ಬೆಂದುಹೋದಂತೆ ಹುಣ್ಣಿನಿಂದ | 
ಕೂಡಿರುವ ಒಂದು ರೋಗ ; ಬಾಯಿಹುಣ್ಣು. [ಸಂ.] | 
ಆಸ್ಯಲಾಂಗಲ (ನಾ). ೧. ನೇಗಿಲಿನಂತೆ ಮುಖವುಳ್ಳ ಪ್ರಾ ಪ್ರಾಣಿ. |30| 
೨. ನಾಯಿ. ೩. `'ಹಂದಿ. [ಅಸ್ಮ-*- ಲಾಂಗಲ] 
ಆಸ್ಕಲೋಮ (ನಾ). ಮುಖದ ಕೂದಲು ; ಗಡ್ಡ. 
[ಆಸ್ಕ * ಲೋಮ] | 
ಆಸ್ಕವಿಲಸಿತ (ನಾ). [ನಾಟ್ಯ] ಮುಖಭಂಗಿ; ಮುಖದ ಮೂಲಕ | 
ಭಾವಗಳನ್ನು ಪ್ರಕಟಿಸುವುದು: ಆಕೆಯರ ಚತುರ್ದಶವಿಧಾಸ್ಯವಿಳ | $5; 
ಸಿತದಿಂ ಶಶಿಬಿಂಬಕದಂಬಕನುಂ ಪಸರಿಸಿದಂತೆಯುಂ . . . ಅತಿ ಮನೋ | | 
ಹರಮಾಗೆ ಎತ್ತೆತ್ತಂ ನರ್ತಿಸೆ (ಚಂದ್ರಪು. ೧೨-೧೯೪ ವ). | 
[ಅಸ್ಯ * ವಿಳಸಿತ (ಎ ವಿಲಸಿತ)] | 
ಆಸ್ಯ ವೈ ರಸ್ಯ Ns ಬಾಯಿಗೆ ರುಚಿಯಿಲ್ಲದಿರುವುದು; ಅರು ಚಿ 
ಟಿ ಹೋಗ: 
ಬತ ಬಾಯ ಉಡಲು ಜಸ ಬಮೈರಸ್ಯ ಶಮನವಹುದು. ಅಸ್ಕವೈರಸ್ಕ 
ವೆಂದರೆ ಉಪ್ಪು ಹುಳಿ ಕಹಿ ಮುಕ್ಕುಳಿಸಿ ಒಂದೂ ನಾಲಿಗೆಗೆ ತಿಳಿಯ | 
ಬಾರದೆ ಇಹುದು (ವೈದ್ಯಸಾ. 1, ೧೪೯). [ಅಸ್ಯ + ವೈರಸ್ಕ) 
ಆಸ್ಕಾನಿಳ (ನಾ). ಉಸಿರು : ಆಸ್ಮಾನಿಳಂ ಶೀತಶೀತಳಿಕಾಸಖ್ಯ ಮನೊಲ್ಹು 
ದಿಲ್ಲಬಲೆಗೀ ನೋವೇತಜತಿಂದಾದುದೋ (ಮಲ್ಲಿಪು. ೪-೪). 45 
[ಅಸ್ಕ + ಅನಿಳ (ಎಐ ಅನಿಲ)) 


೭೦೨ 


ಆಸ್ಪಯ (ನಾ). ಆಶ್ರಯ: 


ಆಸ್ರನ (ನಾ). ೧. ಕ್ಲೇಶ; ಕಷ್ಟ. ೨. ಹರಿಯುವಿಕೆ; ಸ್ರಾನ 


25| ಆಸ್ಚಾದ (ನಾ). ೧. ರುಚಿನೋಡುವುದು ; 


ಆಸ್ಪಾದನಂಗೈ (ಕ್ರಿ). - 


ಆಸ್ಚಾದಿಸು 


| ಆಶ್ರಪ (ನಾ). ೧. ನೆತ್ತರನ್ನು ಕುಡಿಯುವವನು ; ರಾಕ್ಷಸ. ೨. ಆಸ್ರ 


ಪನು ಅಧಿದೇವತೆಯಾಗಿ ಉಳ್ಳ ನಕ್ಷತ್ರ; ಮೂಲಾಕಕ್ಷತ್ರ. 
Tao 
ಶ್ರೀಗಾಸ್ತ್ರಯಮೆನೆ ತೇಜಕ್ಕಾ ಗರನೆನೆ ನೆಗಬ್ಬ 
ಗಂಗವಜ್ರನ ಲೆಂಕ (ಎಕ. 11, ೧೩೮-೧ ; 940). 

[ಆ ಸಂ. ಆಶ್ರಯ] 

್ರಾವ. 

೩. ಕುದಿಯುವ ಅನ್ನದ ಮೇಲೆ ಕಾಣುವ ಗಂಜಿಯ ನೊರೆ (೪. 
೪. [ಜೈನ] ಸ ಸೆಪ್ಪತೆತ್ರ ಗಳಲ್ಲಿ ಒಂದು; ಪುಣ್ಯ ಪಾಪ ರೂಪವಾದ 
ಕರ್ಮವು ಜೀವದೊಳಕ್ಕೆ ಹರಿಯುವುದು: ENE ಮನೋ 
ವಾಕ್ಯಾಯ ಪರಿಸ್ಪಂದ ಹೇತುಕಮಾಗಿ ಬರ್ಪ ಕರ್ಮದ ಬರವಾಸ್ರನ 
ಮೆಂಬುದು » (ಆದಿಪು. ೧೦-೬೩ ವ); ಮೋಕ್ಷಪದಾರ್ಥ್ಗಂ ಅಸ್ರನ 
ಪದಾರ್ಥ ಂ ಸಂವರಪದಾರ್ಥಂ ನಿರ್ಜರಪವಾರ್ಥಂ (ಸುಕುಮಾ. 
೩-೩೯ ವ); ಶುಭಾಶುಭಕರ್ಮಾಗಮನ ದ್ವಾರರೂಪಂ ಆಸ್ರವಂ (ತತ್ತ್ವಪ್ರ. 
೪). ೫. [ವೈದ್ಯಶಾ] ಒಂದು ಬಗೆಯ ಹೊಟ್ಟಿಯ ಶೂಲೆ: ಆಸ್ರನ 
ವೆಂಬ ಹೊಟ್ಟಿ ಶೂಲೆ ಹೊಟ್ಟಿ ಯೊಳಗೆ ಮಲಣೆಚ್ಚಿದ. ಶೂಲೆ ೫೫x ಸ್ಪನತದ 
ಶೂಲೆ ಮಾಣ್ಣುಂ (ವಿವೈವಿ. ೧೬೯). [ಸಂ.] 


ಆಸ್ರನತತ್ತ್ವ (ನಾ). ಎ ಆಸ್ರವ ೪: ಜೀವತತ್ತ್ವಮಜೀನತತ್ತ್ವನಾಸ್ರನ 


ತತ್ತ್ವಂ... ಎಂಬ ಸಪ್ತತತ್ತ್ವರೂಪಮುಮಂ (ಸುಕುಮಾ. ೩-೩೯ ನ). 
(ಅ ಚ + ತತ ಸ] 
ಆಸ್ರವಪದಾರ್ಥ (ನಾ). - ಆಸ್ತ್ರವ ೪: ಜೀವಪದಾರ್ಥಮಜೀನ 


ಪದಾರ್ಥಂ PH `'ಿಸ್ರವಪದಾರ್ಥಂ ಸಂವರಪದಾರ್ಥಂ 
ನಿರ್ಜರಪದಾರ್ಥಂ .. . ಎಂಬ ನವಪದಾರ್ಥಮುಮಂ (ಸುಕುಮಾ. 
೩-೩೯ ನ). [ಆಸ್ರವ * ಪವಾರ್ಥ) 

ಸವಿಯುವುದು ; ಸುಖ 
ವನ್ನು ಅನುಭವಿಸುವುದು: ನಿನಗೆ ಕರಮಾಸ್ಟಾದವೇಕೈಯೆನುತ 
(ಬಸಪು. ೫೯-೧೪); ಚಮತ್ಕಾರ ಆಸ್ವಾದ, ಅನಂದ, ವಿಶ್ರಾಂತಿ ಇವೆ 
ಲಕ್ಕೂ ಒಂದೇ ತಾತ್ಪರ್ಯ (ಭಾರಮಾ. ೩೮೮). ೨. ರುಚಿ; ಸವಿ: 
ಮಲಮಲನೆ ಮಜಣುಗುತಲವನಿಯೊಳು ತೊಳಲಲೇಕಾಸ್ವಾದದೂಟನನೆಲಿ 
ಮಗನೆವುಣಲೇತ ಕೀ ಹಸುವಿಲ್ಲದೊಟಿದಲಿ (ಬಸಪು. ೧೫-೨೮) ; ಕಾವ್ಯದ 
ಅಸ್ವಾದವನ್ನು ಸವಿಯೆಲು ಯತ್ನಿಸಿದಂತಾಯಿನತು (ಸಾಹಿಸ. ೧೬೮). 


(ಸಂ. 


[ಆಸ್ತಾ ದನ (ನಾ). ಸವಿಯುವುದು; ಸುಖವ ನ್ನು ಅನುಭವಿಸು 


ವುದು: ಮಗುಲಟ್ದು ಬಂದು ವಿಷಯಸುಖಾಸ್ವಾ ದನರಸಾನು ತತತ್ಪರನಾಗಿರೆ 
(ಶಾಂತಿಪು. ೬-೩೬ ವ); ರಸದರ್ಶನಾಸ್ವಾದನಂಗೈವ ಸಹಜಕವಿ (ಶ್ರೀರಾಮಾ, 
೫೭-೧೦೧). [ಸಂ.1 

ಆಸ್ಚಾ ದಿಸು: ನಿನ್ನರ್ಧಾಂಗಿ » ೬ » ಒಂದರ 
ಲ್ರೈಗೆದು ಗಂಧಾಸ್ನಾ ಸ (ವೃಷನಿ. ೧೪-೧೦೩). 


[ಅಸ್ವಾದನ * ಗೈ (ಆ ಕೆಯ್ಮ್‌)) 


ಸ್ವಲ್ಪ ಲವಣಬೆರಸಿ ಅಂಬಿಲವನು ಪಾಕವ ಮಾಡಿ ಅದ |40| ಆಸ್ವಾ ದಿಸು (ಕ್ರಿ). ತಿನ್ನು; ರುಚಿನೋಡು ; ಸವಿ; ರುಚಿಯನ್ನು 


ಅನುಭವಿಸಿ ಆಂತು ನಿಜಮನೋನಯನ ಕಾಂತಕಾಂತಿಾವದನ ಸರೆಸಿಜ 
ಸೌರಭಮನಾಸ್ವಾದಿಸಿ (ಆದಿ ಪು. ೭-೩೪ ವ); ರಸರಸಾಯನದಿನಿದನಾ 
ಸ್ವಾದಿಸುತೆ (ಬಸಪು. ಬೋಧಿಸಿ ಪೇಳ್ಗೊಡೆನ್ನೆಯ ಮಾತ 
ವಿಷವೆಂಬಾಸ್ವಾದಿಸಲೊಲ್ಲದೆ ಬಿಸುಟು (ಮೋಹ ತ. ೮-೨೦); ಇದರ 
ಅಪೂರ್ವ ಸೌಂದರ್ಯವನ್ನು ಆಸ್ವಾದಿಸುವ ಭಾಗ್ಯ ನನಗೆ ದೊರೆಯಿತು 
(ಸಮಾಲೋ. ೮೫). [(ಆಸ್ವಾದನ * -ಇಸ್ಕು] 


೩೩-೧೫) ; 


ಆಹ 


ಆಹೆ, ಅಹಾ, ಆಹಾ (ಅ). ಆಶ್ಚರ್ಯ, ಆಕ್ಷೇಪ, ಮೆಚ್ಚಿಗೆ! | 
ಕನಿಕರ, ದುಃಖ ಮುಂತಾದುವುಗಳನ್ನು ಸಟ ಮಾತು. | 
(1) ಆಶ್ಮ ಶ್ಚರ್ಯಕ್ಕೆ: ಆಹ ಬಸವಾ ಲೇಸು ಮಾಡಿದೆ ಸೋಹವಂ ಬಯ] 
ಸಿದೆಯಲಾ (ಬಸಪು. ೩೭-೫೩). (1) ಆಕ್ಷೇಪಕ್ಕೆ: ಆಹ ಯಿಳಿಯಿಳಿ| 
ಗೊರನ ನಿನಗೀ ಚೋಹನೇಕಿನ್ನೆನಗೆ ಸಿಕ್ಕಿದೆ ಮೋಹಿಕೊಂಡಿಲ್ಲಿರ್ದೊಡಂ | 
ನಗೆಯಲ್ಲ ಸೈರಿಸೆನು (ಬಸಪು. ೩೨-೧೫). (i) ಮೆಚ್ಚಿಗೆಗೆ: ಮಹೇ; 
ಶನಂ ಸ್ರಿಯದೊಳಪ್ಪಿದವಳ೯ ಗಿರಿಜಾತೆಯಾಹ ಚೆಲ್ವೊಡರಿಸಿತಾಹ ದಂಪತಿ | 
ಗಳಾಹ ಜಗತ್ಪ್ರಭುಗಳ್‌ ಸುಭಾಗ್ಯರೆನ್ನೊಡೆಯರ್‌ (ಗಿ ರ ಕ. ೧೦-೧೦೧). | 

(1೪) ದುಃಖ ಅಥವಾ ಕನಿಕರಕ್ಕೆ : ಆಹ ಎಂತಹ ವ 
ಹೋಯಿತು (ರೂಢಿ). ಅಹಾ: (1) (ಮುಂಬಯಿ. ೨-೭ ಕ). ಆಹಾ: i 
| 


5 


(1) ಇದು ಭೂಮಿಸ್ಮಾನದಿಂ ಮುಕ್ತಿಗೆ ನಡೆಯಿಪ ನೀಲಾಶ್ಮ ತೆ 
ಮಾಹಾ (ಗಿರಿಕ. ೧-೬೭); ಮುಯ್ಯಿಂಡೊರ್ವರ್ಗಮೋರ್ವರ್‌ ಕೆಲಕೆಲ | 
ತೆಜದಿಂ ಬಣ್ಣಿಸುತ್ತಿರ್ಪರಾಹಾ (ಮೈ ಸ ೫-೧೮೭) ; ಆಹಾ ಈ ಬಾಳೆ | 
ತೋಟ ಎಷ್ಟು ಚೆನ್ನಾಗಿದೆ (ರೂಢಿ). (11) ಆಹಾ ನಿಶಾಚರಿಯರಲ್ಲವೇ 
ನರಕಾಸುರನ ಮನೆಯ ಬಾಲಕಿಯರು (ಜೈಮಿಭಾ. ೨-೫೯). (೪) ಅಹಾ 15 
ಎಂಥ ದುಃಸ್ಥಿತಿ ಬಂದಿತು (ರೂಢಿ). | 
ಆಹಾಹ (ದ್ವಿ ರುಕ್ತಿ) : ಆಹಾಹ ಹಸನಾಯ್ತು ಕೊಡಿರೇಕೆ ಪಾತ್ರೆಯಂ ; 
(ತಿರುರ. ೧೬). [?] 
ಆಹ್ಕ "ಆಗು? ಪರಾ. 
ಆಹಂಗೆ "ಅಹಗೆ' ನೋ. 
ಆಹಕ (ನಾ). ಮೂಗಿನಲ್ಲಿ ಉಂಟಾಗುವ ಒಂದು ರೋಗ. [ಸಂ.]; 
ಆಹತ (ಗು). ೧. ಹೊಡೆಯಲ್ಪಟ್ಟ ; ಬಡಿದ. ೨. ತಿಳಿದ; ಗೊತ್ತಾದ. | 
೩. [ಗಣಿತ] ಗುಣಾಕಾರ ಮಾಡಿದ; ಗುಣಿಸ ಲ್ಪ ಟ್ಟ. (ನಾ).! | 
೪. ಹೊಡೆತ; ಏಟು; ಪೆಟ್ಟು : ರಾಜ್ಯವಂ ಕಟ್ಟದರು ಕ್ಕೆ ವರು ಪರ! 
Hou ಏಗಿತತೆದರಿನ್ಮು ವರು (೫46 ಜಃ ೫. ಬಹು 
ಅಸಂಭಾವಿತವಾದ ಮಾತು 1 (ಅಮರ. ಟೀಕೆ). ೬. ಹೊಸಬ 
ಒಗೆಯಜೆಯಿರುವ ವಸ್ತ್ರ (8). ೭. ಮಲ್ಲಯುದ್ಧದಲ್ಲಿ ಬ 
ವರಿಸೆ : ಡೊಕ್ಕರಂ ಪಟ್ಟಿ pe ವಳಯಾನೇಷ್ಟ ನಮಾಹತಂ' ಭೂಗಟಕನಂ 
ತೋರಹತ್ತಂ ಶಿಕೋವಳೆಯಂ ಬಾಹುತಳಂ. ಚಮತ್ಯರಿಸೆ Wa 
ದೋಜಕದರ್‌ (ಶಬಶಂ. ೪-೭೫). ಲೆ. ನಗಾರಿ, "ಮದ್ದ ಳೆ ತಮಟಿ |9| 
ಮುಂತಾದ ಜಾ ೯. [ಸಂಗೀತ] ದೇಶೀಗಮಕಗಳಲ್ಲಿ ಒಂದು 
ಬಗೆ: ಕಂಪಿತ... ಆಹತವೆಂಬೇಳು 12 
೨೩೨) ; ವೀಣೆಯ ಕೈಗಿತ್ತು... ಜೋಕೆಯಿಂ ಜತಿ ರೀತಿ ತಾಳ ಪ್ರ ನ 
| 


| 
| 


20 


| 
( 
I 
| 
( 
I 


ಕಂಪಿತ ಮೂರ್ಛೆ ರಸ ಪಾಡು ಬೆಡಗು ಬಿನ್ನಾಣ ಲಯಮಾಹತ ಪ್ರ ಪ್ರತ್ಕಾ ಹತ 
ವ್ಕಾಪ್ತಿ ಯೆಜ್‌ದು ಕೇಳಿಸಿದರನರು (ಚೈ ಮಿಭಾ. ೨೧-೫೭). (ಸ 
ಆಹತಲಕ್ಷಣ (ನಾ). “ಗುಣಗಳಿಂದ ಪ್ರಸಿದ್ಧನಾದವನು” (ಅಮರ. 
ಟೀಕೆ). [ಆಹತ + ಲಕ್ಷಣ] | 
ಆಹತಿ (ನಾ). ಹೊಡೆತ; ಏಟು; ಪೆಟ್ಟು: ಅನಿಲಾಹತಿಯಿಂ ಚಳಿ 
ಯಿಕುಮನೋಕಹಾನೀಕಮದ್ರಿ ಚಳಿಯಿಕುಮೇ (ಅಜಿಪು. ೧೦-೪೮). | 
[ಸಂ.] 40 | 
ಆಹನ (ನಾ). ಕುಲುಮೆ; ಕಮ್ಮಟ (?): ದೇವರಾಯ ಮಹಾ| | 
ರಾಯರು ಯಪ್ಪತ್ತು ನಾಲ್ಕು ಆಹನದ ಪಂಚಾಲಖೆ ಕೊಟ್ಟಿ ಸಾಹಸದ 
ಕ್ರಮ (ಸೌ. 1X-ii, ೪೩೯-೬; 1418). (7) 
ಆಹನಿಸು (ಕ್ರ ಕ್ರಿ). "ಅಹಂ' ಎಂಬ ಭಾವವನ್ನು ಹೊಂದು, ಪಡೆ: 
ದೆೇಹವಾತ್ಮನ ಯೋಗದಿಂದುಜಕಿಯಾಕಮಿಸುತೆ ವಿಕಾರಿಯಾಗಿಹುದು | 45 
[ಆ ಅಣಮ್ಮಿಸು] 


35 ; 


” 


(ಶಂಕದಾ. ೩-೬೭). 


_ ೭೦೩ 


ಆಹವದುರ್ಜಯೆ 


ಆಹರ, (ನಾ). ಅನ್ನ; ಊಟ; ಭೋಜನ: ಸಲ್ಲಲಿತ ಶಿವಲಿಂಗ 
ಪೂಜೆಯಂ ಮಾಡಿ ತನ್ನಲ್ಲಿರ್ದ ಕಟ್ಟೋ ಗರನಾಹರಂ (ಪಾಠಾ, ನುಪಾರಂ, 
ನುವಾಹ ]ರಂ ಗೊಟ್ಟು , , . ಆನಂದದಿಂದಾಡಿ ಪಾಡಿದನು (ಸಿದ್ದ ರಾ. 

ಆಹರಂಬುವ ಬಯಸುವುದು ಕಾರ್ಪಣ್ಯಬಡುತಿಹುದು 
(ಶಂಕದಾ, ೩-೬೭). [ಆ ಸಂ. ಆಹಾರ] 

ಆಹರ್ಕ (ನಾ). ೧. ತರುವುದು; ತೆಗೆದುಕೊಂಡು ಬರುವುದು. 
೨. ಉಚ್ಛ್ಛ್ವಾಸ; ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳುವುದು. 


೨-೧೬) ; 


|" ೩. ಉಚ್ಛಾ' ಸದ ಗಾಳಿ; ಒಳಕ್ಕೆ ಎಳೆದುಕೊಂಡ ಉಸಿರು. [ಸಂ-] 


ಭದ 
ಆಹರಣ (ನಾ). ೧. ತರುವುದು; ತೆಗೆದುಕೊಂಡು ಬರುವುದು: 


ಸಮುದ್ರ ಕೇವಲ ಏಳುತ್ತದೆ; ಕೂಗುತ್ತದೆ. ವ್ಯಾಪಾರದ ಹಡಗುಗಳನ್ನು 
ತೇಲಿಸುತ್ತದೆ; ಆಹರಣ ಮಾಡುತ್ತದೆ (ನಿಬಂಧ. 11, ೪೨೦). ೨. ಅಪ 
ಹರಿಸುವುದು; ಬಲಾತ್ಕಾರದಿಂದ ಕಿತ್ತುಕೊಳ್ಳುವುದು. ೩. ಮುಂದಿ 
ಡುವದು. ೪. ಯಜ್ಞ ಮುಂತಾದವನ್ನು ನೆರವೇರಿಸುವುದು, 
ಆಚರಿಸುವುದು. ೫. ಪ್ರೆ €ರಿಸುವುದು ; ಮಾಡಿಸುವುದು. 
೬. ಮದುವೆ ಮುಂತಾದ ಕಾಲದಲ್ಲಿ ವಧೂವರರಿಗೆ ಕೊಡುವ 
ಉಪಾಯನ. (ಸ0.] 
ಆಹರಿ (ನಾ). [ಸಂಗೀತ] ಒಂದು ರಾಗ; ನಾಟರಾಗದಲ್ಲಿ ಒಂದು 
ಬಗೆ: ನಾಟ, ಆಹರಿ, ಸಾಳಗ, ಹಮಾರನಾಟ, ಘೂರ್ಜರನಾಟಯೆಂ 
ಬಿವೇ ಪಂಚವಿಧನಾಟಗಳು (ವಿವೇಕ. ೨೩೫); ಬಳಿಕ ಸಮಸ್ತರಾಗಂಗ 
ಳೊಳಗೆ ರಾಮಕ್ರಿಯೆ, ಭೂಖಾಳಿ, ವಸಂತ, ನಾಟ... ಆಹರಿ... 
ಮಧ್ಯ ಮಾವತಿಯೆಂಬ ಮೂನತ್ತಾಜು ರಾಗಂಗಳಿ (ವಿವೇಕ. ೨೩೪). 
[< ಸಂ. ಆಭೇರೀ?) 
ಆಹರಿಸು (ಕ್ರಿ). ಕದಿ; ದೋಚು (ಕಿ). [ಆಹರಣ + -ಇಸ್ಕು] 
ಆಹವ (ನಾ). ೧. ಯುದ್ಧ; ಕಾಳಗ : «ಕೊಳುಗುಳಮಾಹವಮಕ್ಳೆ 
ಯಕ್ಕೆ” (ಚತುನಿ. ೬೫); ಮಹಾಹವ ಜಯದೊಳ್‌ ಗುಣೋನ್ನತಿ 
ಯೊಳಾಹವಮಲ್ಲನೊಳಾಂ ಸಮಾನಮೆಂಬವನಿಪನೇಂ ಯಯಾತಿಯೋ : 
ಭಗೀರಥನೋ (ಎಕ. ೪11, ಶಿಕಾರಿ. ೧೧೮-೯ ; 1054); ಆಹವಯಜ್ಞ 
ದೀಕ್ಷಿತನಹೆನು ತಾನೆಂದ (ಕುವ್ಯಾಉ. ೧೦-೧೯). ಪಿ. ಯುದ್ಧ ಅಥವಾ 
ಕಾಳಗಕ್ಕೆ ಕರೆಯುವುದು. ೩. ಯಾಗ ; ಯಜ್ಞ. 
ಆಹವಜತ್ತಲಟ್ಟ - ಒಂದು ಬಿರುದು : ಎಸುವರಾದಿತ್ಯನುಂ ಆಹವ 
ಜತ್ತಲಟ್ಟನುಂ ವಯಿರಿಘರಟ್ಟಿನುಂ ಭಯಂಕರನುಂ . . . ಬಂಮರೆಸ 
ದೇವರು (ಎಕ. ೪1, ತರೀಕೆ. ೬೧-೩೫ ; 1104) ; ಆಹವಜತ್ತಲಟ್ಟಿ ವೈರಿಘ 
ರಟ್ಟ ಶರಣಾಗತವಜ್ರ ಪಂಜರ ವೈರಿದಿಕ್ಕುಂಜರಂ (ಎಕ. ೪1, ತರೀಕೆ. 
೬೨-೧೨; 1104) ; ಎಸುವರಾದಿತ್ಶನುಂ ಆಹವಜತ್ತಲಟ್ಟಿನುಂ (ಎಕ. ೪1, 
ಕಡೂರು. ೧೫೯-೪೫ ; 1190). [ಸಂ.] 
ಆಹವಂಗೊಡು (ಕ್ರಿ). ಯುದ್ಧ ವನ್ನು ಆರಂಭಿಸು; ಯುದ್ಧ ಕ್ರೈ ಕರೆ: 
ಕಟ್ಟರ್ದ ಕುದುರೆಯಂ ಕಂಡು: ಕಾಪಿನ ಭಟಿರ್‌ ಧಟ್ಟ ಸಿದೊಡಾ ಪ ಪ್ರವೀರಂ 
ಕೆರಲ್ಲೊಡಾಹನಂಗೊಟ್ಟಿನಾರ್ಪೊಡೆ ಬರಲಿ ತನ್ನೊಡನೆ ಈ ಪಡೆ 
ಸಹಿತ ಪಾರ್ಥನೆಂದು ತೊಟ್ಟಿಂ ಶರಾಸನದೊಳಂಬನು (ಜೈ ಮಿಭಾ. ೮-೨೬). 
[ಆಹವ + ಕೊಡು] 
ಆಹವಕ್ಷಮ (ನಾ). ಯು ದ್ಧ ಮಾಡಲು ಸಮರ್ಥ, --ದಕ್ಷ: 
ಪ್ರಮದೋದ್ಯಾನದೊಳಾವನಿರ್ದನವನಂ ಕೊಂದಿಕ್ಕಿಮೆಂದಾಹವಕ್ಷಮರಂ 
ಪೇಟಕಿ ದಶಾನನಂ ( ಪಂರಾಮಾ. ೧೧-೧೧೬). [ಆಹವ + ಕ್ಷಮ) 
ಆಹವದುರ್ಜಯ (ನಾ). ಯುದ್ಧದಲ್ಲಿ ಗೆಲ್ಲಲು ಅಸಾಧ್ಯನಾ 
ದವನು: ತಾಗಿದನಾಹವದುರ್ಜಯಂ ಮಯಂ (ಪಂರಾಮಾ. ೧೪-೧೩೩). 
(ಆಹವ * ದುರ್ಜಯ)] 


ಆಹವಧರ್ಮ ೭೦೪ ಆಹಾರಪಚನ 


ಆಹವಧರ್ಮ (ನಾ). ಯುದ್ಧಧರ್ಮ. "ಅಹವಧರ್ಮಕುಶಲ'| | ಆಹಾರ (ನಾ). ೧. ಅನ್ನ; ಕೂಳು: “ಅಂಧಃ... ಅಶನಂ, ಆಹಾರ 


ಪರಾ. [ಆಹವ * ಧರ್ಮ] ಈ ೯ ಕೂಯ್‌ ೫ (ಹಲಾಯು. ೫೩-೧೬೪). ೨. ಊಟಿ; ಭೋಜನ: 
ಆಹನಧರ್ಮಕುಶಲ (ನಾ). ಯುದ್ಧಧರ್ಮವನ್ನು ಚೆನ್ನಾಗಿ ತಿಳಿ “ವಲ್ಭನಂ . .. ಆಹಾರಃ, ಭೋಜನಂ, ಸ್ವದನಂ- ಈ ೧೧ ಊಟಿಂ” 
ದವನು: ನಿರ್ಮಳರು ನೀವೈವರಾಹವಧರ್ಮಕುಶಲರು (ಕುವ್ಯಾಗ. (ಹಲಾಯು. ೫೪-೧೭೦) ; ಆಹಾರಾಚ್ಛಾ ದನಂಗಳಂ ನಿಮ್ಮ ಮೆಚ್ಚಿದೆಡೆ 
೧೧-೫೬). [ಆಹವಧರ್ಮ + ಕುಶಲ] | 8| ಯೊಳ್‌ ಎಡೆಮಾಡಿಕೊಂಡು ನೀಡಿರದೋದಿಂ (ಸುಕುಮಾ. ೨-೫೫ ನ). 


ಆಹವನೀಯ (ಗು). ೧. ಯಜ್ಞದಲ್ಲಿ ಅರ್ಪಣೆಗೆ ಯೋಗ್ಯವಾದ; 


೩. ಸಮಾಸಕ್ಕೆ ತರುವುದು ; ನೇಮಿಸಿಕೊಳ್ಳುವುದು. ೪. ಬೇಟಿ 
ಹೋಮಮಾಡಲು ತಕ್ಕುದಾದ. (ನಾ). ೨. ತ್ರೇತಾಗ್ದಿಗಳಲ್ಲಿ 


ತ ಯಲ್ಲಿ ಹಿಕಾರಿಯ ಪ್ರಾಣಿ ಏಟಿಗೆ ಸಿಕ್ಕುವಷ್ಟು ದೂರ; ಅಳವು: 
ಒಂದು ; ಕ್ರಿಯಾಸಮಾಶ್ರ್ತಿ ಪರ್ಯಂತವೂ ಹೋನು ಮಾಡತಕ್ಕ | ಅದು ಗುಂಡಿನ ಆಹಾರದೊಳಕ್ಕೆ ಬಂದ ಕೂಡಲೇ ಆ ಬೇಟಿಗಾರನು 
ಅಗ್ನಿ: ಗಾರ್ಹಪತ್ಯ ದಕ್ಷಿಣಾಗ್ನ್ಯಾಹನನೀಯನೆಂಬ ಪೆಸರಂ ಪಡೆದಗ್ನಿ ಅದಕ್ಕೆ ಗುಂಡು ಹೊಡೆಯುವನು (ಕಭಾಗೆ. ೬೧). ೫, - ಆಹಾರಕ೧: 
ತ್ರಯಂಗಳೊಳಂ '(ಆದಿಪು.. ೧೫-೧೬ ವ); ವೇದಿಯ ಯಥೋಚಿತ |10 ಅನು ್ಕ್ಯನಾರಕಯುಗ್ಮಸ್ಥಾ ನಕ್ಕೆ ವೆ ವೈಕ್ರಿಯಾಂಕಂ ತಾನಾಹಾರಂ ಪ್ರಮತ್ತ 


ಸ್ಮಾನಂಗಳೊಳ್‌.. .ಆಹವನೀಯಮುಮಂ . . . ವಿವಿಧ ಮಖಪರಿಕರಂ ಸಂ ಯತನೆಡೆಯೊರ್‌ (ಸುಕುಮಾ. ೪-೧೧). 

ಗಳುಮಂ ಬೇಟಕಿವೇಜಕೆ ತೋಟ (ಜಗವ. ೧೭-೭). [ಸಂ.] ಆಹಾರತೆಗೆದುಳಕೊ - ಊಟಮಾಡು : ಪೌಷ್ಟಿಕಾಂಶದ ಆಹಾರ 
ಆಹವಭೀಮ (ಗು). ಯುದ್ಧದಲ್ಲಿ ಭಯಂಕರನಾದ: ಶ್ರೀಮ ತೆಗೆದುಕೊಳ್ಳ ಬೇಕು (ರೂಢಿ). [ಸಂ.] 

ದೂರ್ಜಿತಧಾಮ ಸುದಯಾನಾಮನಾಹವಭೀಮ ರಘುಕುಲರಾನು ರಕ್ಷಿಸು, | ಆಹಾರಂಗೊಳ್‌, ಆಹಾರಗೊಳ್‌ (ಕ್ರಿ). ಊಟ್ಟಮಾಡು ; ಆಹಾರ 

(ಕುವ್ಯಾಆ. ೧-೮). [ಆಹನ + ಭೀಮ] 1, ವನ್ನು ತೆಗೆದುಕೊ: ಕಾರ ದಿನಂ ಕೈಮಾಲದ ಬಳಿಕವೆ ನೀರನುಣದ 
ಅಹವಭೀಷ್ಮ (ಗು). - ಆಹವಭೀಮ : ಕುರುಕುಲ ಪಿತಾಮಹನುಂ ಚಾದಗೆವಟುಯಂತಾಹಾರಂಗೊಳ್ಳುದನುಳಿದಳ್‌ (ಜಯ ಕಾ. ೪-೩೩). 


ಅಹನಭೀಸ್ಮನುಮೆನಿಸಿದ ಭೀಷ್ಮನ ಶರಶಯನದೊಳ್‌ (ಗದಾಯು. ಆಹಾರಗೊಳ್‌ : ವನವ ಸುಡುತಲಿ ಸುಳಿಸುಳಿಯುತಾಹಾರಗೊಳುತಿರ 
೨-೧೦ ವ). [ಆಹವ ಭೀಷ್ಮ] | ಲಲ್ಲಿ ದನಿಯಾಯ್ತು (ನಳಚ. ೬-೯). [ಆಹಾರ * ಕೊಳ್‌] 

ಆಹನಮಲ್ಲ (ನಾ). ೧. ಯುದ್ಧದಲ್ಲಿ ಜಟ್ಟಿ,--ಗಟ್ಚಿಗ.೨. ಚಾಲುಕ್ಕ ಆಹಾರೆಂಬಡೆ (ಕ್ರಿ). ಆಹಾರವನ್ನು ಪಡೆ, ಡೊರಕಿಸಿಕೊ: ಪಲವು 
ಅರಸರ. ಒಂದು ಬಿರುದು? ಸಂಗರರಂಗದೊಳಿಜಕಿವಬೆಡಂಗವೆಸರ್ನೆ |20| ದಿವಸಮಾಹಾರಂಬಡೆಯದೆ ಬಡವಾಗಿ ನಿನ್ನಲ್ಲಿ ಅಸೆವಟ್ಟು ಬಂದೆನೆಂಬುದುಂ 


ಗಟ್‌ ನೆಗಟ್ಮು ಸಂಗರಮಂ ತೋರ್ಪಂ ಗಡ ನೆಗಬ್ನ್ಹಾಹವಮಲ್ಲಂಗಂ (ಪಂಚತಂ. ೪೦-೨೦). [ಆಹಾರ ಪಡೆ] 
ಜಾಕವ್ವದೇವಿಗಂ ಪುಟ್ಟದುದಂ (ಗದಾ ಯು. ೧-೬೫); ದಾನಿಗಳೊಳ | | ಆಹಾರಕ (ನಾ). ೧. [ಜೈನ] ಜೀವರುಗಳಿಗಿರುವ ಐದು ವಿಧವಾದ 
ಗಗ್ಗಳದ ದಾನಚಿಂತಾಮಣಿ ಚಕ್ರಿಗಳೊಳಗಾಹವಮಲ್ಲಂ ಮಿಗಿಲೆನಿಕುಂ ಶರೀರಗಳಲ್ಲಿ ಒಂದು: “ಜೀವರುಗಳಿಗೆ ಐದು ವಿಧ ಶರೀರಗಳಿರುವುವು 
(ಅಜಿಪು. ೧-೨೦). [ಆಹವ * ಮಲ್ಲ] _ ಔದಾರಿಕ್ಕೆ ವೈಕ್ರಿಯಕ, ಆಹಾರಕ, ತೈಜಸ ಕಾರ್ಮಣ.- ಎಂದು? 
ಆಹನರಂಗ (ನಾ). ಯುದ್ಧರಂಗ; ಕಾಳಗದ 'ಕಣ: ಆಹವರಂಗ |25| (ಹಿಂದಸಾ. WK ನ ್ಲಿಭೇದದಿನೌದಾರಿಕ ವೈಶ್ರೀಯಕ[[ಮಾ]ಹಾರಕ 
ದೊಳ್‌ ನೈಪೇಶ್ವರರಟಗುಂ (ಆಟ್ವಿಮ. ೫-೧೭). [ಆಹವ + ರಂಗ] ತೈ ಜಸ ಕಾರ್ಮಣಂಗಳಿವು ತನುವೆನಿಕು ೦ (ಸುಕುಮಾ. ಆ-೧೦). 
ಅಹವಲಂಪಟ (ನಾ). ಯುದ್ಧದಲ್ಲಿ ತುಂಬ ಆಸಕ್ತನಾದವನು; ೨.ಆಹಾರಕಶರೀರವನ್ನುಳ್ಳ ಜೀವಿ: ಆಹಾರಾನುವಾದದಿನಾಹಾರಕರ್ಗೆ 
ಯು ದ್ಧ ವ್ಯ ಸನಿ: ಆಹನಲಂಪಟಂ ಮಸಗಿದಂ ಚಾಳುಕೃಕಂಠೀರವಂ ಛದ್ಮಸ್ಥರಪ್ಪ SS ತ್ರಿತಯಮುಮಕ್ಕುಂ (ತಸೂವೈ. ೧೩). 
(ಗದಾಯು. ೭-೬೮). [ಆಹವ * ಲಂಪಟ] "ಅನಾಹಾರಕ' ಪರಾ. ([ಸಂ.) 
ಅಹವವ್ಯಸನ (ನಾ). ಯುದ್ಧಾಸಕ್ತಿ : ಮಂತ್ರನಿಷ್ಠೆಯ ಮೌನ ಹಿಂಬೆಳೆ 30 ಆಹಾರಕಕಾಯ (ನಾ). - ಆಹಾರಕ ೨: ಆಹಾರಕಕಾಯಯೋಗಿಗಳ್‌ 
ಯಾಯ್ತು ಮೋಹಿದುದಾಹವವ್ಯಸನ (ಕುವ್ಯಾಗ. ೫-೩೩). ಅಯ್ವತ್ತುನಾಲ್ವರ್‌ (ತತ್ತ್ವಪ್ರ. ೨೩). [ಆಹಾರಕ * ಕಾಯ] 
(ಆಹವ + ವೃಸನ] ಅಹಾರಗೊಳ್‌ `ಿಹಾರಂಗೊಳ್‌' ನೋ. 


ಆಹನಶೌಂಡ (ನಾ). ರಣಧೀರ; ಯುದ್ಧ ಸಮರ್ಥ: ಗಾವುಣ್ಣಗೆ ಆಹಾರದಾನ (ನಾ). ಆಹಾರವನ್ನು ಕೊಡುವುದು : ಒಂದು ಡೆವಸಂ 
ನಿನ್ನನಾಹವಶೌಣ್ನಂ ತೊಣ್ಣಂ ತದನ್ವವಾಯೆನಜೇಯೆಂ (ಸೌಇಇ, | | 2 ಸುವ್ರತೆಯರೆಂಬಾರ್ಯಿಕೆಯರಂ ನಿಜ್‌ಸಿ ನಿರತಿಶಯ ಭಕ್ತಿಪೂರ್ವಕ 
೪೬-೧೩ ; 980), ಈ ಗದಾದಂಡಮುಮುಗ್ರಪನ್ನಗ ವಿಭೀಷಣಮಾಹವ।35; ಮಾಹಾರದಾನಮನೀಯೆ ( ಶಾಂತಿಪು.೪-೬೭ ವ); ತಪೋಧನರ ವಿದ್ಕಾರ್ಶ್ಮಿ 
ಶೌಂಡಮಾ ಧನುರ್ದಂಡಮುಂ (ಗದಾಯು. ೧-೭೩). | | ಗಳಾಹಾರದಾನಕ್ಕಂ (ಕಇಆ. ೨೨-೭-೩೪ ; 1083). [ಆಹಾರ * ವಾನ) 
[ಆಹವ * ಶೌಂಡ) | | ಆಹಾರಧಾನಿ (ನಾ). ೧. ಭೋಜನಶಾಲೆ; ಅಡಿಗೆ ಮನೆ (?): 
ಆಹವಸಿಂಹ (ನಾ). ಯುದ್ಧದಲ್ಲಿ ಸಿಂಹದಂತೆ ಪರಾಕ್ರ ಸ್ರಮಶಾಶಿ |: ಬಳಸಿದ ದೇವಾಲಯಮುಂ ಘಳಿಗೆಯುಮಾಹಾರಧಾನಿಯುಂ ಪ್ರಪೆಯುಂ 
ಯಾದವನು: ಉದ್ದಾಮಭುಜಂ ವಿಜಯಸಿಂಹನಾಹವಸಿಂಹಂ | 
(ಪಂರಾಮಾ. ೧೦-೧೨೪). [ಆಹವ ಸಿಂಹ] 
ಆಹವಾಗ್ರ (ನಾ). ಯುದ್ಧರಂಗದ ಮುಂಭಾಗ; ಮುಂಚೂಣಿ: , | ಆಹಾರನಾಳೆ (ನಾ). ಬಾಯಿಂದ ಜಠರಕ್ಕೆ ಆಹಾರವು ಹೋಗುವ 
ಅಳಿಸಿದೆವು ದಾನವರ ಹಿಂಡಿದೆವಾಹವಾಗ್ರದಲಿ (ಕುವ್ಯಾಉ. ೧-೩೭) 3 | ನಾಳ; ಅನ್ನನಾಳ: ಆಹಾರನಾಳ, ಅನ್ನಮಾರ್ಗ (Alimentary 
ಶಿರಕೆ ಶಿರವನು ರಥಕೆ ರಥವನು ಸರಿಗಡಿದು ಕಾದಿದರು ಸಮರಥರಾಹ| | ೦೦8! ಪಾರಿ). [ಆಹಾರ ನಾಳ (-ನಾಲ)] 
ವಾಗ್ರದಲಿ (ಕುವ್ಯಾಭೀ. ೪-೯೭). [ಆಹವ + ಅಗ್ರ] | ಆಹಾರಪಚನ (ನಾ). (ತಿಂದ) ಆಹಾರ ಅರಗುವುದು; ಜೀರ್ಣ 
ಆಹವಿ (ನಾ). ಯೋಧ; ಯುದ್ದ ವೀರ (ದಕ. ಕಿ). [ಸಂ. ಅಹವಿನ್‌] |4| ವಾಗುವುದು: ವಚನ ಕೇಳಿದ್ದರಿಂದ ಆಹಾರಪಚನವಾದೀತೇ (ಗಾದೆ). 
ಆಹಾ "ಆಹ? ನೋ. [ಆಹಾರ * ಪಚನ] 


(ಎಇ. 2೭111, ೩೩೧-೪೦; 920). ೨. ಆಹಾರವನ್ನು ಇಟ್ಟುಕೊಳ್ಳುವ 


40| ಪಾತ್ರೆ. (ಸೆಂ. ಆಹಾರಧಾನೀ] 


ಆಹಾರಮುಖ 


ಆಹಾರಮುಖ (ನಾ). [ನೀತ್ಸೆ] ಜಂಗಮ: ದೇಹಿಗಳೆಲ್ಲ ಅಜಕಿವರೆ 
ಗುಹೇಶ್ವರನ ಆಹಾರಮುಖವ (ಅನಚಂ. ೫೬-೨೪೧). 
[ಆಹಾರ * ಮುಖ] 
ಆಹಾರಶುದ್ದಿ (ನಾ). ೧. ಆಹಾರದ ಸಾತ್ವಿಕತೆ, --ಪರಿಶುದ್ಧತೆ. 
೨. [ಜೈನ] ಮಾಂಸ ಮುಂತಾದ ದೋಷಸಹಿತವಾದ ಆಹಾರ 
ವನ್ನು ಬಿಡುವುದು: ಅಹಾರಶುದ್ಧಿ ಯೆಂಬುದು ಮಾಂಸಾದಿ ಸಾವದ್ಕಾ 
ಹಾರವರ್ಜನಂ (ಚಾವುಂಉ. ೨೪೧). [ಆಹಾರ * ಶುದ್ಧಿ] 
ಆಹಾರಶೇಖರಣೆ (ನಾ). ಆಹಾರವನ್ನು ಕೂಡಿಡುವುದು ; ಆಹಾರದ 
ದಾಸ್ತಾನು: ಅಹಾರ ಶೇಖರಣೆ (5608೩8೮ ೩೦೦) ಈ ಕಾರ್ಯವನ್ನು 
ತಾಯಿಬೇರುಗಳು . . . ಮಾಡುತ್ತವೆ (ಸಸ್ಕಶಾ. ೧೬). 
[ಆಹಾರ + ಶೇಖರಣೆ] 
ಆಹಾರಿಸು (ಕ್ರಿ). ಅರಿತುಕೊಳ್ಳು ; ತಿಳಿ: ಪ್ರತ್ಕಾಹಾರಯೋಗಕ್ರಮಂ 
ಗಳಿಂದಾಸನಪ್ರಮಾಣವನಾಹಾರಿಸುವುದು ಪ್ರತ್ಕಾಹಾರಯೋಗ (ಆದವ. 


೮೭). [ಅಹಾರ? + -ಇಸ್ಕು] 


ಆಹಾರ್ಯ (ನಾ). [ನಾಟ್ಯ] ನಾಲ್ಕುಬಗೆಯ ಅಭಿನಯಗಳಲ್ಲಿ |15 
ಒಂದು; ವೇಷಭೂಷಣಾದಿಗಳಿಂದ ಮಾಡುವ ಅಭಿನಯ:! 


ಆಂಗೋಪಾಂಗಂಗಳೊಳೆಸೆವಾಂಗಿಕಮಂ ಗಾನಪಾಠ್ಕದೊಳ್‌ ವಾಚಕಮಂ 
ತುಂಗಕುಚಿ ಮೆಜಕಿದಳಾ ದಿವಿಜಾಂಗನೆಗಾಹಾರ್ಯ ಸಾತ್ವಿಕೆಂ ನಿಜಮೆ 
ವಲಂ (ಆದಿಪು. ೯-೨೮) ; ಪ್ರಕಟಾಂಗಿಕ ವಾಚಿಕ ಸಾತ್ತಿಕಮಾಹಾರ್ಯಂ 
ಗಳೆಂಬ ನಾಲ್ಯಭಿನಯಮುಂ . . . ರಂಜಕಮಾದುವು ರಂಗಮಧ್ಮದೊಳ್‌ 
ಕೌಶಿಕನಾ (ಅಜಿಪು. ೫-೯). [ಸಂ.] 

ಆಹಾರ್ಯಕ (ನಾ). - ಆಹಾರ್ಯ: ವಿತತಾಂಗಿಕಮಾಹಾರ್ಯಕ 
ಮತಿಶಯ ಸಾತ್ವಿಕಮುಮಮರ್ದ್ಗ ವಾಚಿಕಮೆನಿಪೀ ಚತುರಭಿನಯಮಂ 
(ರಾಜಶೇ. ೧೨-೭೩) ; ಅಭಿನಯವು "ಆಂಗಿಕ (ಅಂಗಚಲನೆಗಳು), 
"ನಾಚಿಕೆ? (ಮಾತಿಗೆ ಸಂಬಂಧಪಟ್ಟುವು), "ಆಹಾರ್ಯಕ' (ವೇಷಭೂ 
ಷಾದಿಗಳ ರಚನೆ), “ಸಾತ್ವಿಕ? (ರೋಮಾಂಚಾದಿಗಳ ಪ್ರದರ್ಶನ) -- 
ಎಂದು ನಾಲ್ಕು ವಿಧ (ಕೈಪಿಡಿ. ೨೦೫ ಅಡಿ). [ಸಂ.] 

ಆಹಾವ (ನಾ). ೧. “ಪಶುಗಳು ನೀರುಕುಡಿಯುವ ನೀರುತೊಟ್ಟ” 
(ಅಮರ. ಟೀಕೆ). ೨. ಕೊಳ; ಹೊಂಡ: “ನಿಪಾನಂ, ಉದಪಾನಂ, 
ವಾಪೀ, ಆಹಾವಃ - ಈ ೪ ಬೆಂಚೆ» (ಹಲಾಯು. ೧೧೩-೬೨) ; “ಆಹಾವ 
ಮದುದ ಪಾನಮೆನಿಸಿಕ್ಕು ಮು ಪ್ವಾಪಿಯೆನೆ ಬೆಂಚೆಗಭಿಧಾನ ಮಕ್ಕುಂ 3 
(ಮಂಗರಾ. ೧೨೪-೧೮). [ಸಂ.] 

ಆಹಿಕ (ಗು). ೧.ದಿನದ ; ದಿನಗಟ್ಟಲೆಯ ; ದಿನ ಬಿಟ್ಟು ದಿನ ಬರುವ. 
(ನಾ). ೨. ಕೇತುಗ್ರಹ. ೩. ಪಾಣಿನಿಯೆಂಬ ಖಷಿ. [ಸಂ.] 

ಆಹಿತ (ಗು). ಇಡಲ್ಪಟ್ಟ ; ಮಡಗಿದ: “ಆಹಿತಂ, ನಿಹಿತಂ, ನೃಸ್ತಂ, 
ಅರೋಪಿತಂ --ಈಳ೪ ಏಜ್‌ಿಸಲ್ಪಟ್ಟುದು ೫ (ಹಲಾಯು. ೧೨೩೬-೬೨). 

[ಸಂ.] 

ಆಹಿತಪ್ರತಿಮೆ (ನಾ). ಕಲ್ಲು, ಲೋಹ, ಮರ, ಮಣ್ಣು ಮುಂತಾದು 
ವುಗಳಿಂದ ಆದ ದೇವತಾಪ್ರತಿಮೆ, --ವಿಗ್ರಹ: ಆಹಿತಪ್ರತಿಮೆ 
ಗಳೆನಿಸುವವು ದೇಹಗೇಹಾಪತ್ಯ ಸತಿ ಧನಲೋಹಕಾಷ್ಮ ಶಿಲಾಮೃದಾತ್ಮಕ 
ವಾದ ದ್ರವ್ಯಗಳು (ಹಸಾರ. ೨೪-೧೬). [ಅಹಿತ + ಪ್ರತಿಮೆ] 

ಆಹಿತಾಗ್ನಿ (ನಾ). ಅಗ್ನಿಹೋತ್ರಮಾಡುವ ಬ್ರಾಹ್ಮಣ : ಯಜನಾದಿ 
ಷಟ್ಟಿರ್ಮನಿರತನುಂ ಆಹಿತಾಗ್ನಿಯುಮಪ್ಪ ದೇವಶರ್ಮನೆಂಬ ಪಾರ್ವ 
ನಿರ್ಪಂ ( ಪಂಚತಂ. ೧೮೪-೮). [ಆಹಿತ+ ಅಗ್ನಿ] 


ಆಹಿತುಂಡಿಕ (ನಾ). ಹಾವಾಡಿಗ : “ವ್ಯಾಳಗ್ರಾಹೀ, ಅಹಿತುಂಡಿಕ | 45 


— ೨ಿ ಹಾವಾಡಿಗಂ? (ಹಲಾಯು. ೧೦೦-೪೫೯). 


(ಸಂ. 


೭೦೫ 


ಆಹುಶಿಗೊಡು 


| 'ಆಹಿರ (ನಾ). ಆಭೀರಪಂಗಡಕ್ಕೆ ಸೇರಿದವನು; ಗೊಲ್ಲರವನು; 
ಗೋಪಾಲಕ. "ಆಹಿರರಾಯ' ಪರಾ. [ಆ ಸಂ. ಅಭೀರ] 
| |ಆಹಿರಚೈತ (ನಾ). - ಆಹಿರಜೈತುಗಿದೇವ : ಸಂಗರದೊಳತುಳಭುಜ 
| ಬಳತುಂಗಂಗೆಣೆಯಾರೊ ಪರಮವಿಶ್ವಾಸಿಯೊಳಂ ಭಂಗವಿರಹಿತನು 
| 5] ಬಿರುದರ ಕಂಗಳ ಮುಳ್ಳ ನಿಸಿ ನೆಗಳ್ಮನಾಹಿರಚ್ಛಿತಂ (ಎಕ. ೪೫1, ಸೊರಬ. 
|; st೬-೬೭; 1070). (ಆಹಿರ- ಜೈತ] 


| | ಆಹಿರಚೈತುಗಿದೇವ (ನಾ). ಒಬ್ಬಾತನ ಹೆಸರು : ಅನ್ನು ನೆಗಳ್ನಾಹಿರ 
| | ಜೈತುಗಿದೇವ ಹಿರಿಯ ಬಳ್ಳಿಗಾವೆಯ ನೆಲೆವೀಡಿಕೊಳಿರ್ದ್ದು... ಚಿಕ್ಕ 
| | ಶಕುನಮಂ ಶ್ರೀಕೋಟನಾಥಂಗೆಯಾಹಿರಚ್ಛಿತುಗಿದೇವಂ ಕೊಟ್ಟು 


10 


(ಎಕ. ೪111, ಸೊರಬ. ೨೬೬-೬೮, ೭೦ ; 1070). 

| [ಆಹಿರ * ಜೈತುಗಿ * ದೇವ] 

!ಆಹಿರರಾಯ (ನಾ). ಆಭೀರರ ದೊರೆ: ಆಹಿರರಾಯ ಶೈಳದಂಭೋಳಿ 
| (ಮೈಆರಿ. ೧೯೩೭, ೨೬-೧೫ ; 1196). [ಆಹಿರ * ರಾಯ] 

| 

| 


ಆಹು (ನಾ). ೧. ಧ್ವನಿ. ೨. ಬತ್ತ ; ನೆಲ್ಲು. ೩. ಸೂಕ್ಷ್ಮವಾದುದು; 
ಅತಿ ಸಣ್ಣದು: “ಸೂಕ್ಷ್ಮಂ ಪ್ರೀಹಿರವಂಗಳಾಹುವೆನಿಕುಂ ? (ನಾನಾರ. 
೮೭). ([ಸಂ.] 
| ಆಹುಗೊಳಿಸು (ಕ್ರಿ). ಆಗುವಂತೆ ಮಾಡು ; ನೆರವೇರಿಸು: ಅಹಿತ 
ನಲ್ಲಾತನೇನಾನೊಂದು ಕಾರ್ಯವನುಗ್ರಹಿಸಿಬಂದಿಹನಾಹುಗೊಳಿಸಿರೆನಲು 
(ಜಿನಮು. ೯-೨೫). 
[ಆಹ್ಯು (ಆ ಆಗು) * ಕೊಳ್ಳ + -ಇಸ್ಕು] 
ಆಹುತ (ಗು). ೧. ಹೋಮಮಾಡಲ್ಪಟ್ಟ ; ಅರ್ಪಿಸಲ್ಪಟ್ಟ. (ನಾ). 
೨. ಆತಿಥ್ಯ; ಸತ್ಕಾರ. ೩. ಪಂಚಮಹಾಯಜ್ಞಗಳಲ್ಲಿ ಒಂದು; 
ಎಲ್ಲಾ ಜೀವರಾಶಿಗಳಿಗೂ ತೃಪ್ತಿಯಾಗಲೆಂದು ಮಾಡುವ ಒಂದು 
ಯಜ್ಞ. [ಸಂ.] 
25 ಆಹುತಿ ನಾ). ೧. ಯಜ್ಞಯಾಗಾದಿಗಳಲ್ಲಿ ದೇವತೆಗಳಿಗಾಗಿ ಅಗ್ನಿ 
ಯಲ್ಲಿ ಅರ್ಪಿಸುವ ಹವಿಸ್ಸು : ಬೀಳುವಾಹುತಿಗಳಂ ನುಂಗಿ ನೊಣೆ 
ದೊಡನೊಡನೆ (ಶ್ರೀರಾಮಾ. ೧೩-೩೩೩). ೨. ಬಲಿ; ತುತ್ತು: “ಕಬಳ 
ಮಾಹುತಿಯೆನಲ್‌ ತುತ್ತೆನಿಕ್ಕುಂ? (ಮಂಗರಾ. ೬೫-೭) ; ರಾಹು ನೆಲಸಿ 
ದೊಡೆ ಸಪ್ತಮಗೇಹದೊಳೀಕ್ಷಿಪೊಡೆ ಸೂರ್ಯಶಶಿಗಳ್‌ ಶುಭಸಂದೋಹಂ 
ಕಾಣದೊಡನಲಂಗಾಹುತಿ ಪನ್ನೆರಡುವರ್ಷದಿಂದವನಕ್ಕುಂ (ಜಾತ ತಿ. 
೬-೩೪). "ಆಹುತಿಗೊಡು ಪರಾ. 
ಆಹುತಿಮಾಡು-ಬಲಿಯಾಗಿ ಮಾಡು; ಆಹುತಿಯಾಗಿಅರ್ಪಿಸು: 
| ವಿರೋಧಿಯಂ ಕೋಪಹುತಾಶನಂಗಾಹುತಿಮಾಡಿ (ಜಗವಿ. ೯-೪೫ ವ). 
| ಆಹುತಿಯಾಗು - ಬಲಿಯಾಗು ; ತುತ್ತಾಗು : ಮಹಾತ್ಮ ಗಾಂಧಿಯ 
55| ವರು... ಗುಂಡಿಗಾಹುತಿಯಾದರು (ಕಂಬಹು. ೮೭). [ಸೆಂ.] 
| ಆಹುತಿಕೊಡು "ಆಹುತಿಗೊಡು? ನೋ. 
| | ಆಹುತಿಗೆಯ್‌ (ಕ್ರಿ). ೧. ಅಗ್ನಿಯಲ್ಲಿ ಹವಿಸ್ಸನ್ನು ಅರ್ಪಿಸು. ೨. ಬಲಿ 
ಕೊಡು ; ತುತ್ತಾಗಿ ಮಾಡು : ಅವಯವದ ಸಾರಸರ್ವಸ್ವವನಾಹುತಿ 
ಗೆಯ್ದಳಂಗಜಾಗ್ಲಿಯೊಳುಟ್‌ದತ್ತ ವಳೊಳಸುವೊಂದೆ ಸತಿ ಮಾಲಟ್ಕುವನಾ 
ಕುಳ ಕಾಮಶಿಖಿಗೆ ಪೂರ್ಣಾಹುತಿಯಂ (ಜಗವಿ. ೧೧-೨೫). 
[ಆಹುತಿ * ಗೆಯ್‌ (ಆ ಕೆಯ್‌,)] 
ಆಹುತಿಗೊಡು, ಆಹುತಿಕೊಡು (ಕ್ರಿ). - ಆಹುತಿಗೆಯ್‌ ೨: ಸೌಂದ 
ರಾಂಗಿ ಭವಾನಿ ಕಲುಷಿತದಿಂದೊಗೆದು ನೆಗೆದುರಿವುರಿಗೆ ಭರದಿಂದಮಾಹುತಿ 
ಗೊಟ್ಟಳಲ್ಲಾ ತನ್ನ ದೇಹವನು (ಬಸಪು. ೬೧-೧೭). ಆಹುತಿಕೊಡು: ೨. 
ಅವನ ರಾಜ್ಮದಲ್ಲಿ ಹಡಗಿನಲ್ಲಿ ಬಂದಿಳಿದ ಜನರನ್ನೆಲ್ಲಾ ಅವನು ದೇವ 
ಗಣಕ್ಕೆ ಆಹುತಿಕೊಡುತ್ತಿದ್ದನು (ಮಣಿಸ. ೮೨). [ಆಹುತಿ * ಕೊಡು] 
43 


20 
| 


40 


ಆಹುತಿಗೊಳ್‌ 


ಆಹುತಿಗೊಳ್‌ (ಕ್ರಿ). ಆಹುತಿಯಾಗಿ ತೆಗೆದುಕೊ; ಬಲಿಯಾಗಿ 
ಮಾಡಿಕೊ; ನುಂಗು: ಆತನ ಮಾತಾಪಿತೃಗಳೆಲ್ಲಮೆಪ್ಪ ತ್ತೇಳುಕೋಟ 
ವರುಸಂಬರಂ ಪುಳುಗೊಂಡದ ನರಕದಲ್ಲಿಕ್ಕಿ ನೀನಾಹುತಿಗೊಳುತ್ತಿರು 
ಗಂಡಾ ಎಲೆ ಪಾಪವೇ (ಎಇ. 3೦111, ೩೦-೧೪ ; 1265) ; ಉಬ್ಬು 
ತುಪರಿಗೆ ಧಗಛಗಿಸುತಡುಗಬ್ಬುಗಳನಾಹುತಿಗೊಳುತ್ತಂ . . . ಪಿರಿಯುರಿ | 
ಹಬ್ಬುತ (ಬಸಪು. ೪೪-೨೧) ; ಅಸೈಸನಾಹುತಿಗೊಳಲಿ ಪಾನಕ A] 
ಖಾಂಡನವ ೩೬. ೨೦-೩೧). [ಅಹುತಿ * ಕೊಳ್‌] 
ಅಹುದು "ಆಗು? 
ಆಹೂತ (ಗು). ಕರೆಯ ಲ್ಪಟ್ಟ; ಆಹ್ವಾನಿಸಿದ: ಭಾವಿತೀರ್ಥಕರ| 
ಪುಣ್ಮದೂತಾಹೂತಂ ಪುರುಹೂತಂ ಬಂದು (ಆದಿಪು. ೬-೬೮ ವ); | 10; 
ಆಹೂತರಾಗಿದ್ದ ಅತಿಥಿಗಳೆಲ್ಲಾ ಹೊರಟು ಹೋದರು (ಅಧಿಕಾ. ೧೩). : 
(ಸಂ. i 
ಆಹೂತಿ (ನಾ). ೧. ಕರೆಯುವುದು; ಆಹ್ವಾನ. "ಆಹೂತಿಗೆಯ್‌ 
ಪರಾ. ೨. ಬಲಿ; ತುತ್ತು: ಸಪ್ತವಿಧ ಮಂತ್ರದಿನರ್ಹತ್ತೂಜಾವಿಶಿಷ್ಟ 
ನುಪ್ಪ ಶುಚಿದ್ರವ್ಯಂಗಳಿ೦ ಫೃತತಿಲಾದಿಗಳನಾಹೂತಿಗಳನಿಕ್ಕುತ್ತಂ | 15. 
(ಚಾವುಂಉ. RoW [ಸಂ.] 
ಆಹೂತಿಗೆಯ್‌ (ಕ್ರಿ). ಕರೆ; ಬರಮಾಡಿಕೊ ; ಆಹ್ವಾನಿಸು: ಅಪುರಂ | 
ಶ್ರೀಪುರುಹೂತಾಹೂತಿಗೆಯ್ವಂತಿಕೆ ಸೊಗಯಿಸು ಹ ೦ ಕೇತುಹಸ್ತಂ 
ಗಳಿಂದಂ (ಅಜಿಪು. ೨-೨೧). (ಆಹೂತಿ *ಗೆಯ್‌ (ಆ ಕೆಯ್‌,)] | 
ಆಹೃತ (ಗು). ತರಲ್ಪಟ್ಟ; ತಂದ. "ಉದಾಹೃತ' ಪರಾ. [ಸಂ.] | 
ಅಕ ತಿ (ನಾ). ೧. ತರುವುದು; ತೆಗೆದುಕೊಂಡು ಬರುವುದು: 
ತ್ಮಗಂಧಗುಣಾಹೃತಿಯಿಂ ಪೂರ್ವೊೋ « ಕ್ತ ಜೀವನಿಕಾಯ ಚ 
ad ಬಿಲಂಗಳಿಂ ಪೊಅಮಟ್ಟು (ತತ್ತ್ವಪ್ರ. ೧೪೩). ೨. ಅಪಹರಿ | 
ಸುವುದು; ಎತ್ತಿಕೊಂಡು ಹೋಗುವುದು : ದಾನವನಿನಾದ ಸುತಾ 


ಹೃತಿ ಯೊ ಳ್‌ ಪೊದಟ್ಟಿ ನಿನ್ನಾಧಿಯನಾನಭೀಕ್ಷಿಸಿ ಗುಣಪ್ರಣಯಿತ್ವದೆ 25 


ಬಂಡೆನಲ್ಲೆ (ಚಂದ್ರಪು. ೫-೩೦). ೩. ಶೇಖರಿಸುವುದು. (ಸಂ. 
ಆಹೇಯ (ಗು). ೧. ಹಾವುಗಳಿಗೆ ಸಂಬಂಧಿಸಿದ; ಹಾವಿನ. (ನಾ). | 
೨. "ಹಾವಿನ ವಿಷ ಚರ್ಮ ಮುಂತಾದ್ದು” (ಅಮರ. ಟೀಕೆ). 
[ಸಂ.] 


ಆಹೇರ, ಆಹೇರ್ಮಿ ಆಹೇರು (ನಾ). (ಉಕ). (ಮದುವೆ ನ ಈ 


ಸಮಾರಂಭಗಳಲ್ಲಿ ಕೊಡುವ) ಉಡುಗೊರೆ; ಮುಯ್ಯಿ : | 
ಅಳೇತನಕ್ಕ ಅಂತ ಬಂದನ್ಮಾ ಲೆ ಹಾಂಗಾರ ಆಹೇರ ಏನು ಕೊಡು ತೀರ | 
(ವೈನಿ. ೧೯೨); ಅವರಿಗೆ ಬಳ್ಳ ತಾರಾ ಪಟಣ ಮುಂತಾದುವುಗಳನ್ನು | 
ಪ್ರೀತಿಯ "ಆಹೇರ? ಎಂದು ಕೊಟ್ಟಿರು (ಇತಿಶ್ರೀ. ೧೬). ಆಹೇರಿ, : 
ತಂದೆಯವರು ಅಳಿಯನಿಗೆ ಚಹೇಂಯಂದು ಐದುನೂರುರೂಪಾಯಿ ಚಿಕ್ಕು 
ಕಳಿಸಿದ್ದರು (ದೀಪನಿ. ೬೨). ಆಹೇರು : ಆಹೇರು ಅಂದ್ರ ಐದುಸಾವಿರಕ್ಕೆ | 
ಬಂತು (ಮಿಂಚಿಹು. ೬೭); 


35 


ಮದುವೆಯಲ್ಲಿ ಅವನು EE) 

ಒಂದು ಒಳ್ಳೆಯ ಆಹೇರನ್ನು ತಂದಿದ್ದ (ಸಮಜೀ. ೯೪೮). | 

[+ ದ ಅಹೇರ್‌ ಆ ಸಂ. ಅಭಿಹಾರ] ಶೆ 

ಆಹೇರಿ, "ಆಹೇರ? ನೋ. [40 
ಆಹೇರಿ (ನಾ). ಟು ಒಂದು ಬಗೆಯ ರಾಗ: ಮಾಳವಿಯಾಹೇರಿ | 
ಕಾಂಬೋಧಿ.. . ಅನನೊಲ್ಲು ಪಾಡಿದ (ತ್ರಿಭುತಿ. ೬-೩೦). 
[ಸಂ. ಆಭೇರೀ) | 

ಆಹೇರು "ಆಹೇರ? ನೋ. | 


ಆಹೋದು "ಆಗ್ಕು' ಪರಾ. 
ಆಹೋಪುರುಷಿಕೆ "ಆಹೋಪುರುಸಿಕೆ' ನೋ. 


45 


೭೦೬ 


ಆಹ್ಹಾನಿಸು 


ane ಆಹೋಪುರುಹಿಕ (ನಾ). ಒಣಜಂಭ; ದುರಹಂ 
ಕಾರ; “ತನ್ನ ಸಮಾನರಿಲ್ಲವೆಂದು ಗರ್ವದಿಂದ ಭಾವಿಸುವಿಕೆ” 
(ಅಮರ. ಟೀಕೆ). ಆಹೋಪುರುಷಿಕ: “ಅಹುದಹುದೆನಿಪ್ಪುದು 
ಮಾಹೋಪುರುಷಿಕಮೆನಿಕ್ಸು ೫ (ಮಂಗರಾ. ೧೩೬-೪೨). 
(ಸೇ ಆಹೋಪುರುಹಿಕಾ] 
'ಆಹಿ ಕ (ಗು). ೧. ಪ್ರತಿದಿನದ; ದಿನಗಟ್ಟಲೆಯ. (ನಾ). ೨. 
ದಿನವೂ ಕ್ಲುಪ್ತಕಾಲದಲ್ಲಿ ನಡೆಯಬೇಕಾದ ರ 
i ಮುಂತಾದ ನಿತ್ಯಕರ್ಮ. ೩. ನಿರಂತರವಾದ ಉದ್ಯೋಗ. 
| ೪. ನಿತ್ಯಆಹಾರ, --ಊಟ. ೫. ಒಂದು ದಿನದಲ್ಲಿ ಓದಬಹು 
|. ದಾದಷ್ಟು ಗ್ರಂಥದ ಭಾಗ. [ಸಂ] 
ಆಹ್ಲಾದ (ನಾ). ಸಂತೋಷ; ಆನಂದ: 
| ಚೆಳೆಗುಗೆ ಜಗಮಂ ಗೋಪಮಾರ್ತಾಂಡದೇವಂ (ಜಗವಿ. ೧-೪). [ಸಂ.] 
| ಆಹ್ಹಾ ದಕರ (ಗು). ಸಂತೋಷವನ್ನುಂಟುಮಾಡುವ; ಆನಂದ 
ಜನಕವಾದ: ಬೆಳುದಿಂಗಳು ಎಷ್ಟು ಅಹ್ಲಾದಕರವಾಗಿದೆ (ರೂಢಿ). [ಸಂ.] 


ಜನಚಿತ್ತಾಹ್ಲಾದಪಾದಂ 
ಆ 


ಆಹ್ಲಾದಕಾರಿ (ಗು). ೬ ಆಹ್ಲಾದಕರ: ಉಚಿತೈೆ ಕಾರ್ಥಾಂತರವಾಚಿ 
| ಶಬ್ದಮವಭಾಸರೂಪಮಾಹ್ಲಾದಕಾರಿಯಪ್ಪು ದದರ್ಥಂ(ಕಾವ್ಯಾವ.೪೩೦). 
i [ಸೆಂ. ಆಹ್ಲಾದಕಾರಿನ್‌) 
' ಆಹ್ಲಾದನ (ಗು). ಸಂತೋಷಗೊಳಿಸುವ : ಚಂದ್ರನಲ್ಲಿ ಆಹ್ಲಾದನಶಕ್ತಿ 
; ಜೀವಾತ್ಮನಲ್ಲಿ ಬುದ್ಧಿಶಕ್ತಿ... ಕಾಣುತ್ತೇವೆ (ಶಕ್ತಿವಿ. ೩೩). [ಸಂ] 
| ಆಹ್ಲಾ ದಿಸು, 'ಅಹಲ್ಲಾ ದನು (ಕ ಕ್ರಿ). ಸಂತೋಷಪಡು; ಆನಂದಿಸು: 
1 ಹಿ ಸ್ತ್ರೀಪುಂನಪುಂಸಕ ಜಾತಿಗೊಲ್ಲು ಗಣತಿಂಥಿಣಿಯನಾಹ್ಲಾ ದಿಸಲ್‌ ಕಣ್ಣ ನಿ 
ಬ ಮಹಂತಕಂಗಳ. . .ನೃಪತಿ (ಮದೇಪು. ೨೫-೩೫). ಅಹಲ್ಲಾ ದಿಸು: 
ಚೇಗೆ ಬಪ್ಪುದೆನುತ್ತ ಮೆಯ್ಯಿಕ್ಕೆ ಗುರುವಹಲ್ಲಾದಿಸಿದ ಮುನಬಂಡೊಲು 
(ಷತಿಲ. ೩-೧೩೩). [ಅಪ್ಲಾಜೆ + -ಇಸ್ಕು] 
ಆಹ್ಹಯ (ನಾ). ಹೆಸರು; ನಾಮಥೇಯ : ನಿನಗನ್ವರ್ಥಂ ಶ್ರೀಧರ 
ವಿನುತಾಹ್ವಯಮೆಂದು ಪೊಗಚ್ಚುದಾ ದಿವಿಜಜನಂ (ಚಂದ್ರಫು. ೪-೬೮). 
[ಸಂ.) 
| ಅಹ್ವಯವಿಡಿ (ಕ್ರಿ). ಹೆಸರನ್ನು ಪಡೆ: ಕಡೆಯ ಶಿಶು ನಾರಾಯಣಾಹ್ವ 
|. ಯವಿಡಿದು ಬೆಳೆವುತಿರಲು (ನಿಭಾಗ. ೬-೧-೧೬). [ಆಹ್ವಯ + ಪಿಡಿ] 
ಆಹ್ವಾನ (ನಾ). ೧. ಕರೆಯುವಿಕೆ; ಕರೆ: “ಆಕಾರಣಂ, 
ಅಭಿಮಂತ್ರಣಂ- ಈ ೩ ಕೆರೆಹ” (ಹಲಾಯು. ೨೫-೧೫೩). 
|. ನಂಗೆಯ್‌' ಪರಾ. ೨. (ಉಕ) ಸವಾಲು: 
| ಪ್ರೌಢವಾದ ಕಾವ್ಯವನ್ನು ಬರೆದು ತೋರಿಸುವನಾಗಿ ಆಂಡಯ್ಕನು 
| ಆಹ್ವಾನವನ್ನು ಸ್ವೀಕರಿಸಿದನು (ಸಾಹಿಸ. ೧೩೬). [ಸೆಂ.] 
; ಆಹ್ವಾ ನಂಗೆಯ್‌ “(4 ಕ್ರಿ). ಕರೆ; ಆಹ್ವಾನಿಸು: ಅಂತು ಕೊಟ್ಟಿಯ್ದು 
| ಮಂತ್ರಾಕ್ಷರಂಗಳನಾಹ್ವಾನಂಗೆಯ್ದು ತ ೧-೮೯ ವ) ; ಆಹ್ವಾನಂ 
| 
| 


{ 
[| 
t 
| 
( 
| 
| 


ಆಹ್ವಾನಂ, 
ಆಹ್ವಾ 
ಅಚ್ಚಗನ್ನ ಡದಲ್ಲಿ ಯೇ 


[ಪಾಠಾಂ. ಆವಾಹನೆ] ಗೆಯ್ದಶ್ವಿನಿದೇವರಂ (ಪಂಪಭಾ. ೨-೩). 
[ಆಹ್ವಾನ * ಗೆಯ್‌ (ಆ ಕೆರ್ಯ,)) 

ಆಹ್ವಾನಪುರುಷ (ನಾ). ಕರೆಯುವುದಕ್ಕೆ ಹೋಗುವವನು; ದೂತ: 

“ಬಂ - ಸಂಮಾರ್ಜನ, ಮಾರ್ಗ, ವಂಶೇಷು, ಆಹ್ವಾನಪುರುಷೇ ಚ” 
;  (ಶೆಮಧಾ). (ಆಹ್ವಾನ * ಪುರುಷ] 
| ಆಹ್ವಾನಿಸು (ಕ್ರಿ). ೧. ಕರೆ; ಬರಮಾಡು: ಆದಿತ್ಮಂಗರ್ಫ್ಯಂಗುಡಲೆ 
| ನುತುಂ ಮೇದಿನಿಗಿಳಿದೆಯ್ದಿದ ಸುರಪತಿ ಮೊದಲಾದರನೆಲ್ಲರನಾಹ್ವಾನಿಸು 
| ತಾದರಿಸಿ (ಜಯಕಾ. ೨-೨೬) ; ಬಾ, ಬಾ, ಎಂದು ಅಲೆಗಳಿಂದ ನದಿಯು 
| ರವಿಯನ್ನು ಆಹ್ವಾನಿಸುತ್ತಿತ್ತು (ನವನೀ. ೩೪) ; ಚಂದ್ರನನ್ನು ಆಹ್ವಾನಿಸಿ 

(ಶಿಕ್ಷಣ. ೫೬). ೨. (ಉಕ) ಆಮಂತ್ರಿಸು. [ಆಹ್ವಾನ-* - ಇಸ್ಕು] 


ಆಳ್‌ ೬೦೭ 


1 


ಆಳ್‌,, ಆಳು, (ಕ್ರಿ). ೧. ಅಧಿಕಾರ ನಡೆಸು; ಪ್ರಭುತ್ವ ಮಾಡು 1! 
ನಿಯಂತ್ರಿಸು: ಶ್ರಿ ೇಮತ್ಕದಂಬಪನ್ತಾ ಸಂಪಕ ನ ಕ ಲಭೋರೆ[ನಾ] | i 
ಆರಿಕಕುಸ್ಥ ಭಟ್ಟ (ರೆನಾಳಿ ನರಿದಾವಿಳೆ) ಸಾಡುಳ್‌ "ಸೋಂ. ೧೯೩೬, | | 
ರ ಸ್ವಸ್ತಿಶ್ರೀ ಎಆಕಿಯಪ್ಪೊರಾ ಪೃಥುವೀರಾಜ್ಯ ಂಗೆಯಿ! | 
NS ನನ್ನಿಮ ಮಟಲೂರುಂ ಸನ್ತೊನ ವ ಕಿಜುನೆಟ ಗೆರಾ, 5; 
ಪನ್ನಿರ್ವ್ವರ್ಗ್ಗಂ (ಎಕ. ೩1೪, ತಿರುಮ. ೨೫೩-೧; 800); ಆದನಾಳ್ವ | 
ನಖಿಳಖಚರಪತಿಮಕುಟಮಣಿಗಣಕಿರಣರಾಗರಂಜಿತಚರಣಯುಗಳಂ. . | 
ಅತಿಬಳನೆಂಬಂ (ಆದಿಪು. ೧-೭೧ ವ) ; ಆ ಪುರಮನಾಳ್ವಂ ವಿಶ್ವ ಸೇನನೆಂಬ | | 
ಮಹಾಮಂಡಳಿಕಂ (ಧರ್ಮಾಮೃ. ೧-೯೦). ೨ ಪಡಿ; ಹೊಂದು: | | 
ನೆಗಟ್ದಿ ಮಹಾಪಟ್ಟಿಣಮೊಳ್ಬನಾಳ್ನ ಪುಲಿಗೆಜಿಯೆಸೆಗುಂ (ಎಇ. 2111, ! ful 
೩೩೧-೨೬; 929); ವೃತ್ತಕುಚಂಗಳಿಂದುದಿರ್ದ ಚಂದನದೊಳ್‌ ತಳಿ; | 
ರ್ವಾಸು ಬೆಳ್ಬನಾಳ್ನೆತ್ತು (ಪಂಪಭಾ. ೫-೧೭) ; ಆಸುವೆ ಶಿಳಾಪಟ್ಟಕಾಭಿ | | 

| 

| 


೧೬-೨ ; 


ಧಾನಮನಾಳ್ಗುಂ (ವಸ್ತುಕೋ. ೫೦-೩೨) ; ಪಿತ್ತಜ್ವರನಿರತನ ಬಾಯ್ಗಿಂಪ | 
ನಾಳ್ವಿರ್ದ ಪಾಲ್‌ ಬೇವಿನ ಕಾಯ್ವೊಲ್‌' ಕೈಪೆಯಪ್ಪಂತಿರೆ (ಸೂಕ್ತಿಸು. | 
೧-೪೪). ೩. ಅನುಭವಿಸು; ಭೋಗಿಸು : ಓದಿಸಿ ಗುಣಶಾಸನದಿ 
ನಾಳ್ವಕ್ಕರಿಗವೃತ್ತಿ ಮತ್ತರಿಪ್ಪತ್ತೈದು ಮನೆಯೊಂದು (ಎಇ. XX, (| 
1012). ೪. ರಕ್ಷಿಸು ; ಇಟ್ಟುಕೊಳ್ಳು ; ಕಾಪಾಡು : ಕಾಮಧೇನಿರ್ದು 
ಮೂಟಕೆ ಗೊಡ್ಡಾಕಳನಾಳ್ವರೇ (ಸೋಮೇಶ. ೩) ; ಯೀಸ್ಕಾನದುಂಬಳಿ 
ಸಹಿತಕ್ಕೊಡೆಯರು ಆಚಾರವಂತನಪ್ಪ ಪೂಜಾರಿಯನಾಳ್ಥು ಪೂಜಿಸುವರು | 
(ಸೌಇಇ. 1-1, ೨೭೦-೮೪ ; 1169) ; ಜಾರತ್ವ ಮಾಡೊ ಪತ್ನಿಯ ಕೂಡಿ | 20 
ಆಳಬಾರದು (ಪುರಂದ, ೨-೬೦-೪). ಆಳು : ೧.ತುಂಬಿಯ ಮೇಳವದ | 
ಗೀತದ ವಿನೋದದಲಾಳಿದರು ವನವಾಸ ಸಾಮ್ರಾಜ್ಯವನು ಸೊಗಸಿನಲಿ 
(ಕುವ್ಯಾಆ. ೧೦-೧) ; ಬಳಿಕ ಸುಧರ್ಮದೇವತೆ ಭೂರನಾಳುವಿಕೆಯೊಳು | 
ಪರಿಪೂರ್ಣವಾಗಿ . .. ರಾಜಿಸುವಳು (ಕಂನನಿ. ೪-೧೦೭); ಆದಿನ ಮೊದಲು | 
ಬರೂರ ಯಾದವಕುಲವರ್ಧನರು (ಹದಿಬ.೧-ಆ). ೨. ಕಾರನ 123 
ಗೋಳಿಡುತೆ ಸುಕುಮಾರಕರ ಸಾನಿಂಗೆ ಹಂಬಲಿಸೆ ಅಳಿದನು ದುಮ್ಮಾನ | 
ವನು (ಕು ಕೇಳುತೊಯ್ಯನೆ ಮ 
ನಲವಾಳಿಧರು (ಜಿನಭಾ. ೧೫-೨೧) ; ದಿತಿಯು ಮಧ್ಯಾಹ್ನದೊಳ್‌ ಪಾಸಿ 
ದರ್ಭೆಯನದರೆ ಮೇಲೆ ನಿದ್ರೆಯನಾಳಲು (ವೆಂಕಾರಾ. 


ಅ 
ಲಾ 


ವ್ಯಾದ್ರೋ. ೬ ಸೂ. ಅಡಿಟ) ; 


| 
| 
೧-೧೫-೧೦). | 
೪, ನಿನ್ನನಾಳ್ವೆನೆಂದು ಬಾಣಸಿನ ಕರಣಕ್ಕೆ ನಿರೂಪಣಂಗೆಯ್ಹು (ಸಂಸಭಾ. ಹ 
೪-೫೪ ವ); ಗಂಡ ರೈ ವರು ಮೂಜುಲೋಕದ ಗಂಡಕೊಬ್ಬಳನಾಳ | | 
| 

| 


ಲಾಜರಿ (ಕುವ್ಯಾವಿ. ೩-೪೬). [ 

ಆಳ್ವ, ಆಳಿದ - ೧. ಒಡೆಯ; ಸ ಸ್ವಾಮಿ; ಪ್ರಭು: 4 ಈಶನೊ | 

ಳಾಳ್ಜಂ» (ಕರ್ಣಾನಿ. ೫೪) ; ಶಲ್ಕ ಶಕುನಿ ದುಶಾ 4 4ಸನ ವೃಷಸೇನಾದಿ | 
ಗಳಾಳ್ಸ ನಮುಳಿದ EN ಬಜ 1 ಪೂಪಭಾ. ೧೧-೧೧೦ ವ); ಆಳ್ದ ೦ [ss 
ಎಂತು ನಿರ್ಗುಣನಾದೊಡಂ ಗುಣವಂತನಪ್ಪ ಭೃತ್ಯ ನಾಳ್ದನೆಡಜಂ ಕಡೆ! 
ಗಣಿಸಿ್ಪುದೊಪ್ಪದು (ಪಂಚತಂ. ೩೧-೧) ; ಒಬಂಗಿಬರೆಂ ಕೊಲ್ಲುವರು | i 
ಆಳಿಗಾಳ್ವನಂ ಕೊಲ್ವರು ತಪ್ಪೆ ತಪ್ಪು ವರು (ಸೌಇಇ. 120-1, 3೮೬-೨೦ ; | | 
1190) ; ಆಕಿಸಗಿದುವಾಳ್ಬಂಗೆಂಬಾ ನಾಣ್ಣುಡಿಯಿಂದ (ಜಯಕಾ: ೧೦-೩೮); | | 
ಸುರರಾಳ್ಮಂ ಮೃಗೇಂದ್ರನೀಠವನಿಳಿದು ನಡೆತಂದು (ಚಿಬಪು. ೨೦-೪). [40 
೨. ಪತಿ; ಗಂಡ: ಪಾರ್ವತಿಗಾದುದಂತಸ್ತಾಪವಾಳ್ಡನ ಚೆರಣಚಿಂತೆ | | 
ಯಲಿ (ನಿಭಾಗ. ೪-೫-೧೮) ; ಆತಂಕದಿಂದಾಳ್ಡನ 'ಫಸರ್ಗೊಂಡಳು 
ನೂತನ ಕಂದರ್ಪರೂಪ ಸೋತವಳೊಡನೆ ವಂಚನೆಬೇಡ ಮತಾ ಪ್ರಾಣನಾಥ | 
ನೈಯ್ದೋಜಕೆಂದಳಬಲೆ (ನೋಹತ. ೨೭-೪೭), ಆಳಿದ: ೧. ಎಳನನ: 
ನಿನ್ನೆ (ನಮಾಡಲಿ ಆಳಿದನೆ ಚಿತ್ರೈಸುಯೆಂದೆನೆ (ಉಶಿರಾ. ೨೪-೮); ಆಳಿ; [| 
| 


I ಫದಳೆರಗಿ ನಿಂದು ಕೃಪಾಳು ಜಯಜಯತೆನುತ (ಗಗತಾ. ೧೫-೪). | 


-ದೂತ 


ಆಳ್‌, 


ಆಳ್ವನಚಕ್ರ - ಪ್ರಭುವಿನ ಕೈಯಲ್ಲಿನ ಚಕ್ರಾಯುಧದಂಥವನು; 
ಒಂದು ಬಿರುದು: ನನ್ನಿನಾರಾಯಣಂ. . ,ಪತಿಮೆಚ್ಚೆಗಣ್ಣನಾಳ್ಮನಚಕ್ರಂ 
ಕರ್ಪೂರವರ್ಷಂ (ಸೌಇಇ. 21-1, ೫೩-೩೫ ; 1007). ಆಳ್ವನ್‌, ಆಳ್ಟೊಂ-ಎ 
ಪ್ರಭು; ಒಡೆಯ; ಸ್ವಾಮಿ: ಒಡನೆ ದರಿದ್ರರೆಲ್ಲಮಭಿಮಾನಿಗಳಪ್ಪೊಡ 
ಮಾಳ್ವನಿಚ್ಚೆಯಂ ನುಡಿವವರೆಲ್ಲಮಾತನೆಡಆಕೊಳ್‌' ನಿಲಲಾರ್ಪೊಡಂ... 
ಈ ಯುಗಮೇಕೆ ಕನಿಷ್ಠಮಪ್ಪುದೋ (ಕಾವ್ಯಸಾ. ೪೨೩ ಶೂದ್ರಕ) ; 
ಶ್ರೀ ಮತು ಕಲುಕಜಕಿನಾಡಾಳ್ವರು ಚೊಕ ಜಿನಾಲಯಕ್ಕೆ ಮತ್ತಿಕ್ಕೆಆಕಿಯ 
ನಟ್ಟ ಕಲ್ಲ (ಎಕ. 1೪, ನಾಗಮಂ. ೯೨-೨; 10007) ; ನಮ್ಮಾಳ್ನಂ ಸ್ವಾಮಿ 
ನರೇಂದ್ರಂ ಮಗನೆ ಕೂರ್ಮೆಯಿಂದೆ ನಿನ್ನಂ ನೋಡಲ್‌ ತಾಮ್ಮನೆಗೆ 
ಬಂದಂ (ಸುಕುಮಾ. ೧೧-೪); ಮಗಥೆಯೆಂಬುದು ನಾಡಲ್ಲಿ ಉತ್ತರಮಧುಕೆ 
ಯೆಂಬುದು ಪೊಟಲದನಾಳ್ವೊಂ ಪ್ರಜಾಪಾಳನೆಂಬೊನರಸಂ (ವಡ್ಡಾ ರಾ. 
೭೧-೧೩) ; ಜಂಬೂದ್ವೀಪದ ದಕ್ಷಿಣಭರತದ ಮಳೆಯದೇಶದ ರತ್ನ ಪುರಮ 
ನಾಳ್ವೊಂ ಶ್ರೀಷೇಣಂ (ಶಾಂತಿವು. ೬೮೬ ವ). ಆಳಿಬಾಳಿದವ- 
ಅನುಭವ ಸ್ಮ; ವೃದ್ಧ (ಸ್ಕಾಂಡರ್‌). ಆಳ್ದೊತ್ತು - ಆಕ್ರಮಿಸಿ 
ಅದುಮು, ಅಮುಕು: ಉತ್ತಮಸತ್ವದಿಂ ಪಿಡಿದೆ ಚಾಣೂರನಂ 
ನೆಲಕಿಕ್ಕಿ ಕೃಷ್ಣನಾಳ್ಹೊತ್ತಿದೊಡೊತ್ತಿ ಧಾತ್ರಿ ರಸೆಗರ್ದುದು (ಅರ್ಧನೇ. 
೮-೯೩). ಆಳ್ಳುಂಬರ್ಪರ್‌ - ಆಕ್ರಮಿಸಿಕೊಂಡು ಆಳುವವರು; 
ಅನುಭವಿಸುವವರು: ಈ ಧರ್ಮಕ್ಕಾರೊರ್ವರಾಳ್ದುಂಬರ್ಪ್ಪರನರ್ಗ್ಗೆ 
ವಾರಣಾಸಿಯೊಳಗೆ ಬ್ರಾಹ್ಮಣರನಳಿದ ದೋಸಮಕ್ಕುಂ (ಸೌಇಇ. 2€1-1, 
೬೭-೧೬ ; 1082). 

(ದೇ. ॥ ತಮಿ. ಆಳ್‌; ಮಲ. ಅಳು; ಕೊಡ. ಆಳ್‌; ತುಳು. 
ಆಳು ; ತೆಲು. ಖಲು] 


ಆಳ್‌ "ಆಟ್‌? ನೋ. 
ಆಳ್‌, ಆಣ್‌, ಆಳು (ನಾ). ೧. ಗಂಡಸು; ಮನುಷ್ಯ; ಪುರುಷ: 


ಇಂದವನ್‌, ನಾಳೆ ನಾನ್‌, ಏನ್‌ ಪಾಡೊ ಅಳಬಾಖಾ್‌, ಬೀಸುವ ಬಯಲ್‌ 
ಗಾಳಿ : ಪರಿದಡೆಂಗುವ ಸೆಟಲ್‌ (ಅಶ್ವತ್ಥಾ. ೭-೧೪). ೨. ಸೇವಕ; 
: “ಅಟ್‌ - ಜಲನಿಮಜ್ಜನೇ (ಮುಳುಗು), ಸೇವಕೇ ಕುಳಂ 
(ಆಳ?) ೫ (ಶಮಧಾ) ; “ಸೇವಕನಿಮಜ್ಞನಗಳೊಳಾಳು ” (ಶಬ್ದಮಂ. 
೧೧೬) ; ಸ್ವಸ್ತಿಶ್ರೀ` ಶ್ರೀಪುರುಷಮಹಾರಾಜ ಪ್ರಿ ಪ್ರಿಥುವೀರಾಜ್ಯಂಗೆಯೆ ಅವರ 
ಮಗನ್ನಿ ೦೯ ವಿಜಯಾದಿತ್ಯ ರ್‌ ಈ ನಾಡು ಅಳ್ವ ನ್ನು ಅವರಾಳ್‌ ಚೆಣ್ಣ 
ವೂರೊಳೆ ಎಜಮ್ಮ ನಾಸಸ್ಸಿ ಆಳೆ (ಎಕ. ೪1, ಕಡೂರು. ೧೪೫-೧; 750); 
ಅಕೆಯಂ ಬೆಳ್ಳಾಡೊಳ್‌ ಮಸಣದೊಳ್‌ ಕೊಂಡು ಪೋಗಿಕ್ಕಿಮೆಂದಾಳ್ಗಳ್ಳೆ 
ಬೆಸನಂ ಅಣುಗಾಳ್ಯಾರ್ಯ್ಯದ 
ಶೌರ್ಯ್ಯದಾಳ್ವಿಜಯದಾಳ್ವಾಳುಕ್ಕ ರಾಜ್ಯಕ್ಕೆ ಕಾರಣಮಾದಾಳ್ತುಳಿ 
ಲಾಳ್ತನಕ್ಕೆ ನೆಜಕೆದಾಳ್ಕೆಟ್ಟಾ ಯದಾಳ್‌' (ಎಕ. ೪11, ಶಿಕಾರಿ. ೧೩೬-೧೯ ; 
1068). ೩. ಭಟಿ; ಯೋಧ; ಸೈನಿಕ: ಮನ್ನೆಯರಾಳಂತೆ ಕಾದಿಯ 
ಲಸದೆ (ಪಂಸಭಾ. ೫-೪೬ ವ) ; ಗೆಲಲಾರ್ಪೊಡಿಜನಿದು ಗೆಲ್ವುದು ಗೆಲಲಾಜ 
ದೊಡಣ್ಮಿಸಾವುಐಾಳ್ಗಿನಿತೆ ಗುಣಂ (ಗದಾಯು. ೨-೨೧) ; ಶತ್ರುಫ್ನನಂ 
ಜಯಿಸುವಾಳುಂಟೆ ಲೋಕದೊಳ್‌ (ಜೈಮಿಭಾ. ೨೦-೩೫) ; ಹಿಡಿಲಾಳ್‌ ತಡೆ 
ಯದೆಡೆಯ ನಡುನೆಟ್ಟುಗಳ್ಲೆ ಕಟ್ಟುಬ್ಬರದಿಂ ಬಂದೆಜಗುಗುಂ (ರಾಮಾಶ್ವ. 
೧-೫). ೪. (ಚತುರಂಗ ಸೈನ್ಯದಲ್ಲಿ) ಪದಾತಿ; ಕಾಲಾಳು: ಅನಿತುಂ 
ತುರಂಗದಚಮೊಂದೊಂದರ್ಕೆ ನೋಖಾಳ್‌ ತಗುಳ್ಳಿರೆ ಬಲ್ಲರ್‌ ನಡೆ 
ನೋಡಿ ಕೂಡೆ ಪಡೆದತ್ತ ಕ್ಷೋಹಿಣೀಸಂಖ್ಯೆಯಂ (ಸಂಸಭಾ. ೯-೯೫); 
ಭರದಿಂದಿಭದೊಳಿಭಂ ಹರಿ ಹರಿಯೊಳ್‌ ತೇರ್‌ ತೇರೊಳಾಳೊಳಾಳ್‌' ಪೊಣ 
ರ್ದುದು (ವರ್ಧಪು. ೮-೪೬) ; ಸಾರ್ಧಯೋಜನದೊಳಾಳ್‌' ಗಜತುರಂಗ 


ಪೇಟಿಕ್ಟೊಡೆ ' (ವಡ್ಡಾರಾ. ೧೧೨-೪) ; 


| ರಥವಿಟ್ಛಿ ಣಿಸಿ ನಡೆದುದುತ್ಸಾಹದಿಂ "ನರನ ಮೇಲಿ (ಜೈ ಮಿಭಾ. ೧೨-೫). 


ಆಳ್‌, ೭೦೮ 
ಆಣ್‌ : ೧. ಮಜ್‌ಯಲಾಗದಿದನ್‌ ನಾಮ್‌ ಪೆಣ್ಣಳೆಂಬುದನ್‌ ; 
ಆಣ್ಣಳೊಳ್‌ ಪೋರಲೈ ಪುಟ್ಟಿದವರಲ್ಲ (ಅಂತಿಗೊ. ೩-೫೦) ; ಶ್ರೀರಘು 
ವರನಯ್ದೆ ಕೊಂಚಿಯೆಣೆಯಾಣ್ಣೆ ಹಲುಂಬಿದಂ (ಗಿಳಿವಿಂ. ೧೦೮-೪). | 
ಆಳ್ಕು: ೧. ಗಾಳಿ ಮಣ್ಣುಂಡೆಯೊಳಹೊಕ್ಕು | 
ಸತಗಿ ಬರಿಯ ಹೆಂಟಿ ಬಾಳೇನು ಛೂಳು ಸುಳಿ (ಮಂಕುಕ. | 5: 
೧೯) ; ಅವರು ಇಂಥ ತಿರುಗಾಟಗಳಿಗೆ ಆಳಲ್ಲ ತ್ತ ೪೬); ತೋಳ 
ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು (ಗಾದೆ). ೨. ಸ € ರಣಸಾಗರನಾ | 
ಆಳು ವಿಣ್ಣಾನೆ ಪ್ರಹಾರ ಭೂಸಣನಾ ಮಗನ್‌ ಹ (ಎಇ. | 
IX, ೮-೨; Bi ; ನೀವೊಡೆಯ ನಾನಾಳು... ಉತ್ತಮಂ ನೀನಧಮ 
ನಾನಯ್ಯ (ಬಸಪು. ೨೨-೬೧) ; ಆಳಾಗಬಲ್ಲವನು ಆಳುವನು pita) 8 
ಆಳಾಗಿ ಬಾಳಲಜಕಿಯದನು ಕಡೆಯಲ್ಲಿ ಹಾಳಾಗಿ ಹೋಹ (ಸರ್ವಜ್ಞ.! 
ಆಳಾಗಿ ದುಡಿ ಅರಸಾಗಿ ಉಣ್ಣಿ (ಗಾದೆ). ೩. ಕೊದ್ಲುಣಿ 
ಯರಸರಾ ಅಳು ಎಜಾದು ಸತ್ತೋನ್‌ (ಮೈ ಆರಿ. ೧೯೩೯, ೨೩-೨; 740); 
ಪೊರೆದಂಕದಾಳಿನಂತೆ ಪತ್ತಿಸಿ ನೋಟ್ಟಿ ಸೂಳೆಯಂತೆ ಲೇಸಲ್ಲದ ಸುಖಕ್ಕೆ 
ಪಾಯಿಸಿ 'ನೋಯಿಸುವಿಂದ್ರಿಯಂಗಳುಮಂ (ಧಮಾ ಮೃ. ಮಾ 
ಪದ್ಮವ್ಯೂಹದಲಿ ಹೊಕ್ಕಾಳು ಮರಳಿದಡಸ್ತ್ರವಿದಾ ges 
ಬಿರುದನು ಬಿಟ್ಟಿ ಸಂ (ಕುನ್ಮಾದ್ರೋ. ೪೯); ಕಾಳೆಗಳೆ ಆಳು ಕಟ್ಟ! | 
ದವನೇ ಅರಸು. ಕೂಳು ಇಕ್ಕಿ ದವನೇ ದಾತ (ಗಾದೆ). ೪. ಬಳಿಕೆರಡು; | 
ಥಟ್ಟಿನೊಳಾಳು ಕುದುರೆಯ ಗಜರಥವ ಭೂಪಾಲರಳಿದುಳಿದವರ ಲೆಕ್ಕವ | 
| 
| 


೧೫೩೮) ; 


| 
ಗ 
| 
(| 
i 
i 
I 
f 
| 
I 
Hl 
| 
| 
| 
| 
1 


ನೈದೆ ವಿಸ್ತರಿಸಿ ಕೇಳು (ಕುವ್ಯಾಕ. ೧-೧೭) ; ಆಳ ಕೊಂದನು ಲಕ್ಕನನು 20 : 
ತುರೆಗಾಳಿಯನು ನಾಲ್ಸಾವಿರವ ಶುಂಡಾಲಘಟಿಗಳ ತುಂಡಿಸಿದನೊಂದೆರಡು 
ಸಾವಿರವ (ಕುವ್ಯಾಕ. ೧೧-೧೬) ; ಆಳು ಕುದುರೆಗಳು ಸಹಿತ... ಬಹ 
ದಾಳಿಯನೇನ ಬಣ್ಣೆಸುವೆ (ಕಂನವಿ. ೧೧-೧೭). ೫. ಶೂರ; ದಿಟ್ಟಿ; | 
ಗಂಡಸುತನ ಉಳ್ಳವನು: ಆಳಹಿರಿ ನಿಮಗಂಜುನೆನು (ಕುವ್ಯಾದ್ರೋ. | 
೧೫-೭೦) ; ಆಳು ನೀನಹುದೆಲವೊ ಕರ್ಣ ವಿಶಾಲಮತಿ ನೀ ಲೇಸುಮಾಡಿದೆ |25; 
(ಕುವ್ಯಾಕ. ೪-೧೪). ೬. (ಚದುರಂಗದಾಟದಲ್ಲಿ) ಪೇಡೆ, ಕಾಯಿ: | 
ಇನ್ನು ಹಿಡಿಯದಿರು ಸಾಕಾಳ ಪನ್ನ ಗವೇಣಿ ಮುನ್ನಾನೆ ಕ್ತ | 
ನೋಡಿದಾ ಶಶಿವದನೆ. .. ನಿನ್ನ ಚತುರಂಗಮಂ ಗೆಲ್ಫೆನೆಂದೊರ್ವ | 
ನಾಡುತೆ (ಜೈಮಿಭಾ. ೬-೩೦) ; ಪಿಡಿಯಾನೆಗಳನಾಳೊತ್ತು ರಥಕೆ ಕೈದು | | 
ಡುಕು ಮಂತ್ರಿಯ ಮೇಲಕೇಣು ಕಡುಗುದುರೆಯ ಸೊಕ್ಕ ಮು |30 
ಯೆಂದು ಚದುರಂಗದಡಿಯಮೇಲ್ದಾಯ ಪೇಳಿದಳು (ಕಂನನಿ. ೬-೧೨೦). | | 
೭. ಕೆಲಸಗಾರರು; ಕೂಲಿಯವರು: ನಾಳೆ ಗಾರೆಕೆಲಸಕ್ಕೆ ಐದಾಳು | | 
ಬೇಕಾಗಿದೆ (ರೂಢಿ); ಗದ್ದೆ ಯಲ್ಲಿ ಹತ್ತಾಳು ಕೆಲಸ ಮಾಡುತ್ತಿದ್ದಾರೆ] | 
(ಕೂಢಿ). ೮. ಪುರುಷಪ್ರಮಾಣ; ಸುಮಾರು ಐದರಿಂದ ಆರು 
| 
| 
| 


ಅಡಿ: ಸಕ್ರಿಂದು ಎರಡು ಆಳು ಕೆಳಕ್ಕೆ ನನ್ನ ದೇಹವು ಬಂದಿತು (ಮೇದಿಮ. 
೧೨೩) ; ಬಾನಿ ಎಷ್ಟು ಆಳುದ್ದ ಇದೆ. (ಕೂ). | 

ಆಳಾಗಿಸಿಕೊಳಿ - ವಶಪಡಿಸಿ ಕೊ; ಅಧೀನಮಾಡಿಕೊ: | 
ಕೇಳಿದನಾ ಲೇಖನಾರ್ಥವ ಕಂಪಭೂಪಾಲನಿಡೊಂದು ನೆವದೊಳು ಆಳಾ | 
ಗಿಸಿಕೊಂಬ ಬಗೆ ನಮ್ಮನಸುರನೆಂದಾಳೋಚಿಸಿದನೆದೆಯೊಳು (ಕುರಾಸಾಂ. | 
ಆಳಾಳ್‌ - ಆಳಿನ ಆಳು; ದಾಸಾನುದಾಸ: ಕಾಳನೊ 
ರಾವಣನೋ ಶಿಶುಪಾಳನೊ ತಾನೆನಿಸಿ ನೆಗಟ್ಲ ನರಗನ ತಲೆ ತನ್ನಾ ಳಾಳ | | 
ಕಯ್ದೆ ವಂದುದು ಹೇಳಾಸಾಧ್ಯದೊಳೆ ಗಂಗೆಚೊಡಾಮಣಿಯಾ (ಎಕ. i 1 
೫೯೨೯೬ ; 974). ಆಳಿನೇಲಾಕೆ ಎ ಮಕ್ಕಳು ಒಬ್ಬ ರಮೇ ಲೊಬ್ಬ ರು| | 
ಕುಳಿತು ಆಡುವ ಒಂದು ಬಗೆಯ ಆಟ: ಹೊವಿನ ಆರ 
ಪುರದ ಆಳಿನೇಶಿಕೆ ಹಿಡಿಗವಡೆ ಗುಆಿಯಾಳು ಚೆಂಡಿನ ಹೊಣಕೆ ಚಿಣಿ «| 
ಕೋಲಾಳು ಗೊತ್ತಿನದಂಡೆಯೆನೆ ನಾನಾ ವಿನೋದದಲಿ (ಕುವ್ಯಾಆ. ೬-೧). | 


೧೭-೬೮). 


ಆಳಂಬೆ 


ಆಳುಕಾಳು - ಸೇವಕ ಮೊದಲಾದವರು : ಆಳುಕಾಳಿಂದ ಉಪದೇಶ 
ಪಡೆಯುವ ಹಂತಕ್ಕೆ ನಾನಿನ್ನೂ ಇಳಿದಿಲ್ಲ (ಹಾಹುತ್ತ. 
ಇದ್ದವನಾದರೆ ಕಾಳಯಮ ಬಿಟ್ಟಾನೆ (ಗಾದೆ). ಆಳಹೋಳು - ಆಳು 
ಮೊದಲಾದವರು: ಕಥೆಗಳಲ್ಲಿ ಸಂದರ್ಭಾನುಸಾರವಾಗಿ ಬರುವ ಅಳು 
ಹೋಳುಗಳ ರೇಖಾಚಿತ್ರಗಳು ಎಳೆದ ಒಂದೆರಡು ಗೆರೆಗಳಿಂದಲೇ ಕತೆ 
ಗಾರ್ತಿಗಿದ್ದ ಜೀವನದ ಇನ್ನೊಂದು ದಿಕ್ಕನ್ನು ತೋರಿಸುತ್ತವೆ (ತೇಮೋಡ. 
೨ ಮುನ್ನು). ಆಳಿಂಮುನ್ನಿಅಿವ ಎ ತನ್ನ ಸೈನಿಕರಿಗಿಂತ ಮುಂಚೆ 
ತಾನೇ ಶತ್ರುವನ್ನು ಇದಿರಿಸಿ ಕೊಲ್ಲುವವನು; ಒಂದು ಬಿರುದು: 
ಆಳಿಂಮುನ್ನಿಜಕಿವಂ ಶೌರ್ಯಮಂ ಮೆಜಕೆವಂ (ಕಇ. 11, ೧೧-೧೭ ; 1092); 
ಮನ್ನೆಯ ವಲ್ಲಭ ಭಯಲೋಭ ದುರ್ಲಭ ಆಳಿಂಮುನ್ನಿಆಕಿವ ಶೌರ್ಯಮಂ 
ಮೆಅತಿವ (ಎಇ. 200೪11, 1114). ಆಳ್ಗೆ ನಲ್ಲಾತ- 
ಮನುಷ್ಯರಿಗೆಲ್ಲಾ ಒಳ್ಳೆಯವನು ; ಜನಪ್ರಿಯ ; ಕೃತಯುಗಚರಿತ 
ನಾಳ್ಗೆನಲ್ಲಾತಂ ಗೋತ್ರಪವಿತ್ರ ಸಹಿತ ನಿಕ್ಷತ್ರಂ ತಡವಿಲ್ಲದೀವಂ ಮಜಕ 
ವುಗೆ ಕಾವಂ (ಸೌಇಇ. 1-1, ೯೨-೬ ; 1054). ಆಳ್ವಳ್‌ - ೧. ಯಜ 
ಮಾನಿ; ಒಡತಿ: ತತ್ತಸುಖವೇ ಬಾರೆನ್ನ ಮಾತಾಮಹೇ ಬಾರೆನ್ನಾಳ್ವಳೆ 
ನುತ್ತುಮೊಲ್ಲು ಕರೆದಂ ಶರ್ವಾಣಿಯಂ ಶೈಳಪ ೦ (ಗಿರಿಕ. ೩-೧೦೫). 
೨. ಹೆಂಡತಿ; ಪತ್ನಿ: ನೀಂ ಮುಗ್ಧತೆಯ ಕಳೆದಿಟ್ಟು ಹರುಷವಟ್ಟು ಈ 
ಮಹಾಸಾಮ್ರಾಜ್ಯ ದೊಡೆತನವನನುಥನಿಸಿ ಪ್ರೆ ೀಮ ಸ್ಯ ದೆನ್ನಾಳ್ದ 4 ನಿಪ 
ಕೀರ್ತಿಯ ಗಳಿಸಿ (ವೆಂಕಾರಾ. HEY ಅಳ್ಲಾನಿವೀರ - ಸಮರ್ಥ 
ರಾದ ದಾನಿಗಳಲ್ಲಿ ಶೂರ (?) : ಆಹವ ನಿರ್ಭಯನಭಿಮಾನವಾಮನ 
ಮಟ್ಟಿನಚರಿತನಸತೀವಿದೂರನಾಳ್ನಾನಿವೀರಂ ಚಾಳುಕ್ಯಾರ್ಜುನಂ ಚಲಕೆ 
ಮೊದಲಿಗಂ (ಎಕ. ೫1೪, ಮೈಸೂರು. ೧೨೭-೪ ; 900). ಆಳಕಟ್ಟಲೆ ಎ 
ಆಳುಗಳು ನಡೆದುಕೊಳ್ಳ ಬೇಕಾದ ನಿಯಮಗಳು; ಆಳುಗಳಿಗೆ 
ಸಂಬಂಧಿಸಿದ ಕಟ್ಟಳೆಗಳು: ಆ ದಂಣಾಯಕಪುರದ ಗ್ರಾಮ ಒಂದಕ್ಕೆ 
ಹಿರಿಯರ ಮನೆಯವರು ಆಳಕಟ್ಟಲೆಗೆ ಬರಸಿ ಕೊಟ್ಟ ಹ ಪ್ರಮಾಣರೇಖೆ 
(ಎಕ. ೪11, ಶಿವನೊ. ೭೧-೨೫ ; 1431). 

(ದೇ. ॥ ತಮಿ. ಮಲ. ಆಳ್‌, ಆಣ್‌; ಕೊಡ. ಅಳಿ, ಆಣಿ; ತುಳು. 
ಆಳು, ಆಣು; ಕುರುಖ್‌. ಆಲ್‌] 


೩೫) ; ಆಳುಕಾಳು 


೧೫-೩೫ ; 


ಆಳ, "ಆಟ ನೋ. 
ಆಳ್ಕ (ನಾ). ಮೋಸ 


; ವಂಚನೆ; “ಹೆಚ್ಚಾಗಿ ೫ (ಸಂಪಭಾ. ಕೋಶ); 
ಸುಚಿಯದು ಗಾಳಿ ಮೃಗಂ ಕೆಯ್ವಲಗಳ ಮೇತದೊಳೆ ತಣಿದಪುವು ಪಂದಿ 
ಗಳುಂ ಪಟನವಿರಿಕ್ಕಿದುವಾಳಂ ಪಟು ಪರಿದಾಡಲ್‌ ಕರಂ ಚೆಡಂಗವನಿಪತಿೀ 
(ಪಂಪಭಾ. ೫-೩೮) ; ಆಳಮಾಳಮಂತೆ ಠಮಾಳಂ (ಶಮದ. ೨೫). 
"ಆಳಮಾಳ', "ಆಳವಾಡು', "ಆಳಂಗೊಳ್‌? ಪರಾ. 

[ಆ ಸಂ. ಆಲ] 


ಆಳೆಂಚೆ (ನಾ). ಆಳಿನ ಮೂಲಕ ಕಳುಹಿಸುವ ಟಪ್ಪಾಲು (ರೀವ್‌). 


[೨ನ (ಆ ಆಳ್‌) + ಅಂಚೆ] 


ಆಳೆಂಬ "ಆಲಂಬ' ನೋ. 
ಆಳೆಂಬನ "ಆಲಂಬನ' ನೋ. 
40] ಆಳಂಬಿ "ಆಳಂಬೆ' ನೋ. 
| ಆಳಂಜೆ, ಅಣಂಬಿ, ಅಣಂಜೈ, ಅಣಬೆ, ಅಳಂಬೈ ಆಣಂಬೆ 


ಆಳಂಬಿ, ಹಣಬೆ (ನಾ). ಗೊಬ್ಬರದ ಗುಂಡಿ ಆಥವಾ ತಿಪ್ಸೆಗಳಲ್ಲಿ 
ಮಳೆಗಾಲದಲ್ಲಿ ಇದ್ದಕ್ಕಿದ್ದಂತೆ ಬೆಳೆಯುವ ಕೊಡೆಯಾಕಾರದ 
ಸಸ್ಯಜಾತಿ; ಶಿಲೀಂದ್ರ; ನಾಯಿಕೊಡೆ : ಮತ್ತಂ ಮಧು 
ಮದ್ಯ ಮಾಂಸಂಗಳುಮಯ್ತು ಪಾಲ್ಮರದ ಪಣ್ಣಳುಮಾಳಂಬೆಯುಂ 
ಸಣಂಬಿನ ಪೂವುಮೆಂದಿನಂ ಸೇವಿಸುವರು ಂ (ವಡ್ಡಾರಾ. ೧೨೬-೧೪). 


ಆಳಂಭ 


ಅಣಂಬಿ : ಅಣಂಬಿಗಳ್‌ ಮನೆ ಯೊಳಗೆ ಮೂಡಣದಿಕ್ಕಿನಲ್ಲೇಟಲ್‌ | 
ಲೇಸಂ ಪೇಟ್ಟುದು (ಲೋಕೋಪ. ೧೨-೪೪ ಟೀಕೆ). ಅಣಂಬೆ : ಚಂದ್ರಾ | 
ದಿತ್ಕಗ್ರಹಂಗಳ್‌ ಕಳ್ಳಡಗುಂ ಜೇನುಂ ಗಿಣ್ಮಣಂಬೆ ಮೊದಲಾದುವಲ್ಲದೆ | 
ಶುದ್ಧ ಮಪ್ಪಾಹುತಿಯಂ ಕೊಳ್ಳವು (ಧರ್ಮಾ ಮೃ. ೯-೧೦೧) ; ಉಳಿದ | 
ರಾಯರ ಕೊಡೆಗಳ್‌ ಗಡಣದೊಳ್‌ ತಳೆದಣಂಬೆಯ ಕೊಡೆವೋ ಲ್ಲ] 5 
ಬೆಳ್ಗೊಡೆಗಳಾದುವು (ಕಬ್ಬಿಕಾ. ೫೦); ಸೋರೆಯಣಂಬೆ ಸೋದಿಸದುದ 
ಕಾದಿಯೊಳ್‌ ವಿರತನವನು ದರ್ಶನಿಕ (ನಾಗ ಕು. ೨೮-೪೩). ಅಣಬೆ: || 
ವಿಷದಣಬೆಗೆ ಮೊಸರಿಳೆಯೊಳ್‌ ಭಿಷ ಗ್ವರರ್‌ ಹಿಂಗು ಗಸ 
ಮಕ್ಕು ೦ (ಖಮದ. ೨-೧೧೯) ; ಹಣಜಿ ಬತ್ತವು ಅಲ್ಲ ಅಣಬೆ ಸತ್ತಿಗೆಯಲ್ಲ 
ಕಣಕದ ಕಲ್ಲು ಮಣಿಯಲ್ಲ (ಸರ್ವಜ್ಞ. ೧೪೧೯) ; ಅಣಬೆ ಇದು ಕೊಳೆಯು | 
ತ್ತಿರುವ ಸಸ್ಕಪವಾರ್ಥಗಳ ಮೇಲೆ ಬೆಳೆಯುತ್ತದೆ (ಸಸ್ಯ ೧೧೦). 
ಅಳಂ ಚಿ: ನಾಳಿನಾಸೆಯಳಂಬೆಯಂತೆ ಅದುರುನೆಡೆಯಲಿ ಚಾ 
(ಗಿಳಿವಿಂ. ೬೬-೭೫). ಆಣಂಬೆ : ನೀಂ ಬೆಸಗೊಳ್ಳುದದೇನಾಣಂಬಿ£ಬೆ] | 
ಯನನಯವದೆ ಕೀಟ್ವ ತೆಜಅದಿಂ ಕಿಲಕ್ಮೀಯಂಬುಜಲೋಚನನೇಲು 
ದಿನಂಬರಮೆತ್ತಿರ್ದ ಗಿರಿಯಿದಂಬುಜವದನೇ (ಅರ್ಥನೇ. ೮-೨೪); ನಿಂಬದ 
ಕುಸುಮಂಗಳನೌದುಂಬರಪಂಚಕಮನಂತೆ ನವನೀತಮನಾಣಂಬೆಯ 
ನನಾರತಂ ಚೆಳ್ಳುಂಬಳಮಂ ಗಿಣ್ಮನುಣ್ಣದಿರ್ಪುವಮೋಘಂ (ಸುಕು ಮಾ. | 
೬-೪೩) ; ಬೆಣ್ಣೆ ಗಿಣ್ಣಾ ಣ ೦ಬೆ ನೊದಲಾದುದಲಾದು ತೋಟಿವುದಿಂತು 
(ಶಾಸ್ತ್ರಟೀ. ೫೫-೪). 'ಆಳಂಬಿ : : ಆಳಂಬಿ [ಪಾ8ಾ9ಂ. ಆಣಂಬಿ] ಮೂಡೆ 
ವಿಭವಂ (ಲೊ € ಕೋಪ. ೧೨-೪೪). ಹಣಬೆ: ಬಣಜೀಗ ಬೊಗಸ್ಕಲ್ಲ|20 


15 


ಹಣಬೇ ಶತ್ತೇಯಲ್ಲ ಒಣಗಿದ್ದ ಮರಾ ನೆರಳಲ್ಲಾ (ಹುಟ್ಟಿ ಹ. ೧೦೧). 


(ಜೀ. ॥ ತನಿ. ಆಮ್ಚಿ; ತುಳು. ಲಾಂಬು, ನಾಂಬು. | ಮರಾ. | 
ಅಳಂಬೆ, ಅಳಂಭೆ ; ಪ್ರಾ. ಆಲಂಬ] 
ಆಳೆಂಭ "ಆಲಂಭ' ನೋ. 
ಆಳಕಟ್ಟಲೆ "ಆಳ್ಕ್‌' ಪರಾ. 
ಆಳಗನಹಳ್ಳಿ (ನಾ). ಒಂದು ಊರಿನ ಹೆಸರು (?) : ಆಳಗನ ಹಳ್ಳ | 
ನತ್ತ ಸರಿಗನಕಟ್ಟಿ ಮತ್ತರನಜಕ ನಿಟಿಯಿಂಗಲು (ಎಕ. ೪1, ತರೀಕೆ. 
೬೭-೧೧ ; 888). [ಅಳಗನ್ಯ * ಹಳ್ಳ (ಆ ಪಳ್ಳ)) | 
ಆಳಗೆ (ನಾ). (2): ಆಳಗೆ ಮನೆಯೊಳ್‌ ದೇ(ದಿ)ವಸಮ(ನೋ)ನೂಳಿಯೆ 
ನಿಂದಿರಿಸಿ ಕಡೆಯನೆಣಿಸುತೆ ಬಾಸಾಲೀಲೆಯೊಳೆ ನೀರನೊಕ್ಕೊ ಡೆಗಾಲಯ |30 
ಮೇಲಿ(ಲ)ನಿತೆ ಸಮಯದೊಳ್‌ ಮಟಕ್‌ಯಕ್ಕುಂ (ಅಟ್ಟಮ. ೩-೫). (]! 
ಆಳಜಾಳ "ಆಲಜಾಲ' ನೋ. | 
ಆಳಟ್ಟು, (ನಾ). ಒಂದಾಳಿಗೆ ಇಷ್ಟು ಎಂದು ಹಾಕುವ ತೆರಿಗೆ (?): 
ನ ASS a ನಾಲ್ವರುಂ ಚೈತ್ರ ತ್ರದ ಸರ್ವ್ವಕ್ಕೆ 
ಆಳಟ್ಟಿ ಹಾಗೆ ಪವಿತ್ರದ ಪವ್ವ ೯ಕ್ಕೆ ಆಳಟ್ಟಿ ಹೊಗವನ್ನ ಚತ ಚಂದ್ರ |85 
ಭೂಷಣತೇನಕ ಕಾಲಂ ಕರ್ಚ್ಚ ಧಾರಾಪೂವ್ವ ೯ಕಂ ಮಾಡಿಕೊಟ್ಟರು 


(ಕಕುಲ. ೫-೫೦ ;?). [ಆಳ್‌ + ಅಟ್ಟು) | 
ಆಳಟ್ಟಿಲ್ಲಿ ಉಳ್ಳ ನ್ನು (ಎಕ. ೫, ಚಿಂತಾಮ. ೭೭-೧ ; 1000). | 
| 


25 


ಆಳೆಟ್ಟ್ರು (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಪಣ .! 
ಆಳಡಿ (ನಾ). ಆಳವಾದ ತಳಭಾಗ; ಅತ್ಯಂತ ಆಳದ 1 140 
ಪೃಥ್ವಿಯ ಗರ್ಭದ ಆಳಡಿಯಲ್ಲಿ ನಿಸ್ವಪ್ನದ ನಿದ್ರೆಯ ತೊಡೆಯಲ್ಲಿ 
(ಅರಳು. ೧೭೮-೫). [ಅಳ (ಆ ಆಟ) + ಅಡ್ಮಿ] 
ಆಳಣಿ (ನಾ). ಪದಾತಿಗಳ ಸೈನ್ಯ: ಚೋಳನ ತಟ್ಟು ಮಾಳವನ ಬಿಲ್ಲಣಿ | 
ಪಾಂಡ್ಕ ನ ವೀರಸೇನೆ ಪಾಂಚಾಳನ ಮೋಹರಂ ಮಗಧ ಭೂಭುಜನಾಳಣಿ 
ಚ. ಸಂಗರಕ್ಕೆಳಸಿವೊಡ್ಡಿ ದತ್ತು (ಪುಣ್ಯಾ 
[ಅಳ್‌ * ಅಜ್ಮಿ] | 


ಸ್ರ. ೮-೨೨). 


೭೦೯ 


45; 


ಆಳರ್ಪಿಸು 


| ಆಳಣೆ (ನಾ). ಆನೆಯನ್ನು ಕಟ್ಟುವ ಕಂಭ: ಅತ್ತ ನಿರಂಕುಶಂ ಮೆಡಕಿ 

| ದಾಳ [ಪಾಣಾಂ. ಳೆ]ಣೆಯಂ ಮಲಸಿದಂಜನನ್ಮನು(?)ನ್ಮ ತ್ತಮತಂಗಜಂ 

| ಬೊಲೆಸೆದಾ ವಸುದೇವಂ (ಅರ್ಧನೇ. ೫-೫೫) ; ಆ ಕೆಚ್ಚಿನ ಕಂಭಮನಂ 
ಗಜಗಜಮಾಳಣೆಯಂ ಮುಜವಂತೆ ಮುಜೀದು ಪೊಜಮಟ್ಟು ಪೋಪ 
| ಕೃಷ್ಣನಂ ಕಂಡು (ಆರ್ಧನೇ. ೭-೮೧ ವ). [ಆ ಸಂ. ಆಲಾನ] 

; ಆಳತಿ, ಆಣತಿ; (ನಾ). ಹಾಡುವಿಕೆ; ಗಾಯನ: ಏಳಿ ಕಂಸಾಳಂಗಳಂ 

ಹಿಡಿದೋಳಿಯಿಂದಂ ತಾರವಿಸುತಿರಿ ಆಳತಿಯವೇಳೆಯೊಳೆಸುತಮಿಂತಾರ್ಭ 

ಟಿಂಗೊಟ್ಟು (ಬಸಪು. ೧೨-೪೪). ಆಣತ್ತಿ : “ಅಣತಿಯೆನೆ ಗಾಣಂ? 

(ಭಾರನಿ. ೬೩); ಮಲ್ಲಿಗೆನನೆಗರ್ಚಿ ಕಾಕಳಿಯೊಳಾಣತಿಗೆಯ್ವ ಮದಾಳಿ 

(ಪಂಪಭಾ. ೫-೩೫) ; ಬೀಣೆಯ ಸರಂ ಬಿಡದಿಲ್ಲಿಯೆನಿಪ್ಪ ಠಾಯೆಯಿಂ 

ದಾಣತಿಮಾಡಿ (ಚಂದ್ರ ಪು. ೭೩-೯೬) ; ಈಂಚರದಿನಾಣತಿ ಮಾಡಿದುದುನ್ಮ 

ದಾಳಿ (ಶಮದ. ೬೮ ಪ್ರಯೋ) ; ಆಣತಿಯ ತುಂಬಿಯ ಕಪೋಲಡ್ರೋಣಿ 
| ಯೊಜತೆಯ ಮದದ ಕರಿಗಳ... ಸಂವರಿಸಿದನು ಪಾರ್ಥ (ಕುವ್ಯಾಕ. 

| ೨೦-೪೦). (ಸಂ. ಆಲಾಪ್ತಿ 2] 

; ಆಳತಿಗೂಡು (ಕ್ರಿ). ಆಲಾಪನೆಯನ್ನು ಸೇರಿಸು; ಆಲಾಪನೆಯೊಡಕೆ 

| ಕೂಡು: ಬೇಡಿ ಕರುಣವನೀಯೆನುತ್ತಂ ಬೊಬ್ಬಿಡುತಾರುತಾಳತಿಗೂಡಿ 

| ತಾರೈಸುತ್ತಲುಬ್ಬುತ ಗೀತಜತಿಗಳಿಗೆ ಹಾಡುತಂ (ಬಸಪು. ೧೭-೨೧). 

| [ಆಳತಿ. + ಕೂಡು] 

| ಅಳೆಬಗ್ಗಿಡಿ (ನಾ). ಒಂದು ಪ್ರದೇಶದ ಹೆಸರು (7): ಕಂದಳ್‌ 

|  ಮೊರಡಿ ತೆಂಕಾಯ್‌ ಫೊಲ ಎಲ್ಲೆ ಆಳಬಗ್ಗಿಡಿಯಾ ಬಡಗಾಯೆೊಟಸ್ಸಿ 

ಗೊಳುರನ್‌ ಮೇ ಅಳ್ತಿಬೆ ಪುಣಿಸೆಗಾಯರ್‌ (ಮೈಆರಿ. ೧೯೨೪, ೮೦-೧೦೯ ; 

799). [2] 

; ಆಳೆಮಾಳೆ (ನಾ). ಮೋಸ; ವಂಚನೆ: “ಅಳಮಾಳಮಂತೆ ಕಮಾಳಂ” 
(ಶಮದ. ೨೫) ; ಸೋಗೆಗಳಾಟದ ಚೇಷ್ಟೆಯಿಂದಣಂ ಕಳವಳದಾಳಮಾಳದ 
ವಿಟಾಳಿ ಠವಾಳದ ಸೂಳೆವೆಂಗಳಾಕುಳ ರತಿ ಕಾಮಕೇಳಿಯ ವಿಕಾರದ 
ಭೋಗದೊಳಿರ್ದರಾಗಳುಂ (ಹಮ್ಮಾರ. ೨-೮೯). :"ಆಳಮಾಳವಜಾ? 
ಪರಾ. [ಅಳ * ಮಾಳ (ಇ ಮಾಲ)] 

ಆಳೆಮಾಳವಲೂ (ಕ್ರಿ). ಮೋಸ ನಂಚನೆಗಳನ್ನು ತಿಳಿ (?) : ರೂಪು 
ಸ್ವಭಾವಯುತೆಗೊಳ್ಳಿದ ಕಾಪಿನಾಳಂ ರೂಪಸ್ವ್ತಭಾವಯುತನಲ್ಲದ ಪಾಣ್ಬ 
ನಿಂದಂ ಕಾಪಾಳಮಾಳವಜ ಯೆಂದಿನೆಯಳ್ಲೆ ಪೇಟ್ಟಂ ಕಾಪಾಳಜಟಾಪಾದ 
ಸರೋಜಭೃಂಗಂ (ಮದತಿ. ೮-೩೫). 

[ಆಳಮಾಳ + ಅಜಾ] 

ಆಳಮೇಳ (ನಾ). ಸಹವಾಸ; ಒಡನಾಟ: ಭಂಡರೊಳ್‌ ಗೋಷ್ಠಿ 
ಜೂದುಂಗಾಜರೊಳ್‌ ಮಮತೆ ಪುಂಡರೊಳಗಾಳಮೇಳಂ ಖಳರ ಸಂಗಮಾ 

| ಜಡಿಕಾಜರೊಡನೆ ಬಿನದಂ (ಸಮ್ಮಕೌ. ೧೦-೧೪). 
| [ಅಳ * ಮೇಳ (ಇ ಮೇಲ)] 
|ಆಳಯ "ಆಲಯ? ನೋ. 
ಆಳರ್ಪಿಸು (ಕ್ರಿ). ಆಳಾಗಿ ಅರ್ಪಿಸು; ಕಡೆಗಣಿಸು; ತಿರಸ್ಕರಿಸು; 
“ಪ್ರತಿಭಟಸು ” (ಪಂರಾಮಾ. - ಕೋಶ) ; ನಯನಂ ನೀಲಸರೋಜಮಂ 
ಸೆಣಸುಗುಂ ವಶ್ಚಸ್ಥಳಂ ವಜ್ರವೇದಿಯನಾಳ[ಪಾಠಾಂ. ದ]ರ್ಷಿಸುಗುಂ 
ಮುಖಂ ಕಮಲಮಂ ಕೀಯ್ಮಾಡುಗುಂ (ಪಂರಾಮಾ. ೧-೯೫) ; ಸಂಹರಿಪೆಂ 
ಮಾಯಾಪ್ರಪಂಚಂಗಳನದಬಲೆವೆಂ ಲೋಭಮಂ ಕಾಮನಂ ಪೋ ಬರ 
ವೇಟಕಿಂದೆನ್ನ್ನನಾಳ[ಪಾತಾಂ. ದ]ರ್ಬಿಸಿ ಪರಮ ತಪೋಗರ್ವದಿಂದೊರ್ವ 
ನಿರ್ದಂ (ಮಲ್ಲಿಪು. ೧೪-೩೦). “ಸೇವಕ ತನಕ್ಕೆ ನಿಲ್ಲಿಸು, ಆಜ್ಞೆ ಮಾಡಿ 
ಕಳುಹಿಸು” (ಪ್ರಜಣ್ಣ). "ಆದರ್ನಿಸು' ಪರಾ. 


i ಆಳ + ಅರ್ಪಿಸು] 


| 
| 
| 
[ 
I 
1 
| 
| 
i 
I 
| 
| 
| 


| 
| 
| 
| 
| 
| 
[ 
| 
| 
| 
I 


ಆಳವರಿಸು 


ಆಳವರಿಸು (ಕ್ರಿ): ಶತ್ರುಭಟನನ್ನು ಓಡಿಸು : ತುಜುವ ಮ ಗುಚ್ಚ ರ್ಟ! 
ಆಳವರಿಸಿ ಬಿದ್ದ ಮಾರಗವಟ್‌ (ಎಕ. 201%, ಎಡತೊ. ಆ೨-೪; ie} ;[ 
ಮಾದಿಗವುಣ್ಣನ ಪಟ್ಟದ ಮಗ ಕೇತಬೋವನ ಸುಪುತ್ರ ಮಾರಸಿಂಗ 
ಕೋಟಿಯ ಕೊಂಡು. ಆಳವರಿಸಿ ಬಿದ್ದ ಕಲ್ಲು (ಎಕ. ೩೪, ಎಡತೊ. 
೮೦-೨ ; 1203). [ಆಳ + ಪರಿಸು] ( 
ಆಳವಾಡು (ಕ್ರಿ). ೧. ಮರುಳುಗೊಳಿಸು; ವಂಚಿಸು; ೬... 
ಗೊಳಿಸು ::-ಒಂದಾಡಂ ಬೇಜೂರಿಂ ಮಾಜುಗೊಂಡು ಪೆಗಲೊಳಿಕ್ಕಿ 
ಪೋಪನಂ ನಾಲ್ವರ್‌ ಧೂರ್ತೆರ್‌ ಕಂಡು ನಾವೀ ಬೆಳ್ಳ POSER. 
ಯಾಡಂ ನಾಯಂಮಾಡಿ ತಿಂಬಂ ಬನ್ನಿಮೆಂದು (ಪಂಚತಂ. ೧೪೬-೧೧); 
ಚೋಳನನಾಳವಾಡುವುದು ಗುಜ್ಜ ಹ ಸಲೆತರ್ಜ್ವ್ವಕುಂ (ಎಇ. 21%, |10 
; 1173) ; ಜಾಲಗಾಜನ ಕೈಯ ದೀಹದಂತೆ ಬಾಲೆಯರ ಮನದ | 
ಸೋಲುವೆಯಂತೆ LSM ಸಿಕ್ಕಿ ಸುವ ಪೋಲಿಗಾಡರಿಗೆಲ್ಲಿ | 
ಯದೋ ಸತ್ಯ (ಮೋಳಿಮಾ. ೬೫-೨೬೪). ೨. ಕು ಥ್ಯಾ ದರವ ನ್ದ 
ತೋರಿಸು; ಸುಳ್ಳು ಕಲ ಬುನೆಗಳನ್ನು ಮಾಡು: ಶಿವಚಿಂತೆ ಶಿನಜ್ಞಾನಿ | 


೨೭೬೧-೨೧, 


ಗಳ ಕಂಡರೆ ಕಸಿ ನನದ ಗುಹೇಶ್ವರನನಜಿ ಯದ ಕರ್ನಿ 13; 


ಗಳಯ (ಅವಚಂ.೩೧೧೨೯); ಎಂತಯ್ಕ್ಯಾ ಆಳವಾಡಿ ಕಳೆವೆನು 
ಒಂದು ಜುಗ ಮೇಲೆ ಕೆಡೆದಂತೆ (ಬಸವ. ೩೭೦) ; ವರೌನವ್ರತಿಯೆಂದೊಡೆ 
ಸನ್ನೆಯಲ್ಲಿ ಬೇಡಿಸುನೆ ಬ್ರಹ್ಮಚಾರಿಯೆಂದೊಡೆ ಅಂಗನೆಯರಿಗೆಜಗಿಸುವೆ 
ಸಕಳೇಶ್ವರದೇವಾ ಎನ್ನಳಿ£ನಾಳ]ವಾಡಿ ಕಾಡುವೆ (ಸಮಾವ. ೧೨-೪೪) ; 
ಕರವಾಳವಾಡೆ ಪಾಂಡ್ಯಂ ಕರವಾಳಿಂ ತಾಯ ನಲುಲ 
ನೋಡಲ್‌ ಕರವಾಳಲ್ಲದೆ ಕಾದಲ್ಕರವಾಳಿಲ್ಲಾಯ್ತು ನೋಡೆ ತಿಗುಳನ | 
ಪಡೆಯೊಳ್‌ (ಎಕ. ೪, ಬೇಲೂರು. ೧೭೧-೨೧ ; 1160) ; ಸೂಳೆಯ | 
ಕಣ್ಣೋಲಿಗೆ ಭೀತಿಸದ ಕಟ್ಟಾಳಾರು ಬೀಯಗತನದೆ ಆಳವಾಡಿದಿರಿ ಮತ್ತಿತ | 
ನಲರ್ಗೋಲಿಂದೆ ಭಾಳಾಕ್ಷ 'ತಪಗೆಟ್ಟ ನಜಕಿಯಾ (ಮೋ ಹತ. “ಜಾ ; | 
ಅವದಿರ ಆಳವಾಡುವುದರಿದು ಲೋಕದ ನರರಿಗೆ (ಶಂಕವಾ. ೯-೬೪). 

[ಆಳ್ವ + ಆಡು] 

ಆಳೆವಾಳೆ "ಆಲವಾಲ' ನೋ. 

ಆಳವಿಣೆ, ಆಣೆವಣಿ (ನಾ). ಒಂದು ಬಗೆಯ ವೀಣೆ: ಅಳಿಸಿ ಕುಚಾಗ್ರ 
ದೊಳ್‌ ಪಿಡಿದಾಳವಿಣೆಯ ವನಜಸೂತ್ರತಂತ್ರಿಯದೆನಿಸುಂ ಗಾಳಿಯ | | 
ಳೋಳಿಂ ದನಿವಿಡೆ ಬಾಳಾರೂಪಕಮೆ RANE (ಲೀಲಾವ. Ign 
೧೧-೬೨). ಆಣೆವಣಿ : ಭಲ್ಲತತಿ ಬಲ್ಬೆಆಗಾಗಿರೆ ಮತ್ತೆ ಪಂಚಮ ಸ್ವನ | 
ವೊಗೆನಸಪ್ಪಿಲಾಣೆನಣಿಯಿಂ ಫೊಸದೇಸೆಯೆನಲ್ಳ ಕೋಕಿಲ ಧ್ವನಿಯ | 
ನದಿರ್ಪಿಯೆನ್ನ ಮನಮುಕ್ಕಿರೆ ಪಾಡಿದೆಂ (ದಶಕು. ಜಾ | 

(ಪ್ರಾ. ಅರಾಸಡಃ < ಸಂ. ಆಲಾಪನೀ)] i 

ಅಳನಿಸು "ಆಲಾಪಿಸು? ನೋ. 

ಆಳೆಸಿ "ಆಲಸಿ' ನೋ. | 

ಆಳಾನ "ಆಲಾನ' ನೋ. 

ಆಳಾನಸ್ತಂಭ "ಆಲಾನಸ್ತಂಭ' ನೋ. 

ಆಳಾಪ "ಆಲಾಪ? `ನೋ. 

ಆಳಾಪಂಗೆಯ್‌ (ಕ್ರಿ). (ಬಾಯಿಗೆಬಂದಂತೆ) ಮಾತಾಡು; ಗಳಹು; [4 
ಹರಟು : ಏಳಿದರ ಪುಯ್ಕಲಂ ಕರೆದಾಳೋಟಿಸಿ ತಿರ್ದಿ ಸಂತಸಂಬಡಿಸದೆ 
ಬಿಲ್ಲಾಳಪ್ಪರ ಕೊರ್ವಂ ಜಡಿದಾಳಾಪಂಗೆಯ್ದು ಕೆಡಿಸಿದಂ ನೃಪಸುತನೇ 
(ಧರ್ಮಾಮೃ. ೨-೮೮) ; ಏಳಿಸಿ ಪುಗಬಾರದು ವೈಶ್ಯಾ ಲಯಮಂ ಕೃ ತಕ 
ದಿಂದೆ ಮಾಯಾತಪಮಂ ಮೇಳಿಸಿ ಪೊಕ್ಕೆಂ ಮಿಕ ಂತಾಳಾಪಂಗೆಯ್ದು | 
ಪುಗುವ ಗಂಡರುಮೊಳರೇ (ಧರ್ಮಾಮೃ. NS 

[ಅಳಾಪ ( ೬ ಆಲಾಪ) + ಗೆಯ್‌ (ಆ ಕೆಯ್‌,] 


20 


| 
| 
| 
| 
i 


45 


೬೧6 


| 5 


ಆಳಿಗ 


2 


|! ಆಳಾಪಂದೋಯು (ಕ್ರಿ). ಧ್ವನಿಮಾಡು; ಮಾತಾಡು : ಮದದೊದವು 
1 ಮಿಗಲ್‌ ಕೊರ್ಬಿ ಕೋ ಬ್ರ ಟ್ಟಿ ರೌದ್ರಾಭೀಳಂಬೆತ್ತೊಂದುಮಾದ್ಯ ದ್ಗಜ 
| ಪತಿ ರಜನೀಮಧ್ಮದೊಳ್‌ ತ್ರಗ ಕಹಣ ಭೈಭ್ಛಿಪಡಿ 
| ಪಡಿಯೆನುತಾರ್ದೇಆದೆಂ (ದಶಕು. ೮-೧೩೦). 

; [ಅಳಾಪ (ಇ ಆಲಾಪ) * ತೋಣು (ಆ ತೋಆ್‌)] 
(ನಾ). ಮಾತುಗಳ ಸಮೂಹ, --ಮೊತ್ತ: 
| ಪೆಸರ್ವೇಟಕ್ಸಿಮ್ಮಂ ಪೊರೆವಾಳಾಪಾಳಿಯವರೆಮೆನ್ನದೆ ಪತಿಯೆಂ ಪಿರಿದುಂ 
|. ಶೌರ್ಯದೆ ಮೆಚ್ಚಿಸಿ ಪರಮಮಹಾಸ್ಪದಮನೆಯ್ದೆ ಪಡೆದಂ ರೇಚಂ 
(ಮದಶಿ. ೧-೮). [ಆಳಾಪ (= ಆಲಾಪ) * ಅಳ್ಕಿ (ಇಆಲ್ಮಿ)) 

, ಆಳಾಪಿಳೆ (ನಾ). ಹಾಡುಗಾರಿಕೆ: ತುಂಬುರನಾರದರನುರಾಗಸಮೂಹ 
| ದಾಳಾಪಿಕೆಗೆ ನಂದಿಮಾಕಾಳರೆಸೆನ ವಾದ್ಮವ್ಮಾಪ್ತಿಗಳವಡಿಸಿಕೊಂಡು ಬಂದ 
| 


|! ಆಳುಹಾಳಿ ನಿರಿಯರ 


$ ಶಿ 
ಪೆನಂಜಬೇಡೆಂದನು (ಸೋಮಚ. ೧-೫೪). (ಸೆಂ. ಆಲಾಪಿಕಾ] 


; ಆಳಾಪಿಗೆ (ನಾ). ಸಂಗೀತಗಾರ; ಗಾಯಕ: ತಾಳಧಾರಿಗ ಮದ್ದಳಿಗ 

|. ನಾಗಸರಮವುರಿಯಾಳಾಪಿಗ ನಟುವಿಗರ ಹೇಳಲಳವೇ (ಕಂನವಿ. ೬-೫೬). 
[ಅಳಾಪ ( - ಆಲಾಪ) + -ಇಗ] 

: ಆಳಾಪಿಸು "ಆಲಾಪಿಸು' ನೋ. 

'ಆಳಾರ್ಪು (ನಾ). ಭಟರ ಪೌರುಷ, ಪರಾಕ್ರಮ: ಚಂದ್ರನಿಲ್ಲದಿರು 

ಳಾಳಾರ್ಪಿಲ್ಲದ ನೃಪತಿ ಕವಿತೆಯಿಲ್ಲದ ವಿದಗ್ಧತಾಗುಣಮದೇಂ ಮನಂ 

;  ಗೊಳಿಸುಗುಮೆ (ಕಾವ್ಯಾವ. ೪೨೬). [ಆಳ್‌ * ಆರ್ಪು] 

' ಆಳಾಳೆ (ನಾ). ಒಂದು ಕುಲದ ಅಥವಾ ವೃತ್ತಿಯ ಹೆಸರು (?) : 

| ಆಳಾಳರ ನಾಗದೇನಯ್ಯ ಹರದರ ಶಾಂತಯ್ಯ ಮಣ್ಣೆಯರ ಮಾಕಣಯ್ಯ 

i ಉಬ್ಬರದ ಬ ಮ್ಯ ಯ್ಕ ಇಂತೀ ನಾಲ್ವರು (ಎಇ, 2೭೪111, ೧೯೨-೩೬; 

11). (1) 

| ಆಳಿ, (ನಾ). ಉಪೇಕ್ಷೆ; ಅಲಕ್ಷ್ಯ; ತಿರಸ್ಕಾರ; ಮೂದಲಿಕೆ (?): 

| ಆಳಿಗೊಳಗಾಯ್ತೆನ್ನ ಭಕ್ತಿ ಧಾರುಣಿಗೆನುತ (ತಿರುರ,.೨೮-೪) ; ಮನಮ 

'  ನೊಂವಾಳಿಯಿಂದಭವನವರೇಳಿಗೆಯೆ ನಿನಗಾಗದೇಕೆಂದೆನೆ (ಮನೋ ವಿ. 

“ನೆವ? (ಮನೋವಿ. ಟೀಕೆ) ; ಬಾಲನಂಗದನಹಿತಸುತನೆಂದಾಳಿ 

ಯನು (ಪಾಠಾಂ. ದೇಳಿಲವ] ಮಾಡದಿರು (ತೊರರಾ. ೪-೪-೬೦). 


೧-೮) 


| [ಆ ಏಳಿದು) 
| ಅಳ್ಳಿ " ಆಟಿ? ನೋ. 
|-ಆಳ್ಕ (ಪ್ರ). ಸ್ವಭಾವ, ಪ್ರವೃತ್ತಿ ಉಳ್ಳವನು ಎಂಬ ಅರ್ಥದಲ್ಲಿ 


| ಸೇರುವ ತದ್ಧಿತ ಪ್ರತ್ಯಯ: ಆಳಿ ಪ್ರತ್ಯಯಮಕ್ಕುಂ ಶೀಳಾದ್ಯರ್ಥಂ 
| ಗಳಂ ವಿವಕ್ಷಿಸೆ (ಕಾವ್ಯಾವ. ೩೫೨); ಉಕ ಕುಳಿ ಯಾಳಿ ಪ್ರತ್ಯಯ 
| ಮಿಕಮುಂ ಶೀಲಾದಿ ವಿಶ್ರುತಾರ್ಥದೊಳ್‌ ... ಆಳಿಪ್ರತ್ಯಯಕ್ಕೆ-ಓದಾಳಿ, 
;  ಜೂದಾ - ಸಿಗ್ಗಾಳಿ (ಕಮದ. ೨೦೩, ಪ್ರಯೋ). 
| ಆಳ್ಮಿ "ಆಲಿ? "ನೋ. 
ಆಳಿಂದಕಿ (ನಾ). ಅಳಿಲು (ದಕ. ಕ). 
| ಆಳಿಕಾರ "ಆಟ್‌ಕಾಜ? ನೋ. 
| ಆಳಿಕಾಅ, "ಆಟಃಕಾಅ? ನೋ. 

' ಆಳಿಕೆ «ಆಳ್ಕೆ' ನೋ. 

| ಅಳಿಕೆಗೊದು (ಕ್ರಿ). ಅಧಿಕಾರವನ್ನು ವಹಿಸಿಕೊಡು : ಪುಟ್ಟದೆಡೆಯ 
ನೆಜಕಿಬಿಟ್ಟು ತನ್ನಾಳಿಕೆಗೊಟ್ಟು ಶಶಿಗೆ ಕಡೆಗೆಯ್ದಿ ಕೆಟ್ಟು ಬಾಳುವ ಬಾಳದೇ 
| ಕೆನುತ ರವಿ ತೊಟ್ಟಿನೆ ಬಿದ್ದನಬ್ಬಿ ಯೊಳು (ಅಂಜಚ. ೫-೧೦೮). 

| [ಆಳಿಕೆ (ಆ ಆಳ್ಕೆ) * ಕೊಡು] 
ಆಳಿಗ್ಗ (ನಾ). ಕುಟಿಲ; ವಂಚಕ: 

ಲಾಳಿಗರರಸು ನಗುತದಕೆ (ಬಿಜ್ಜಪ. ೬೬-೧೧)- 


(2) 


ಅಪರಾಧ ಕ್ಷಮಿಸು ನೃಪನೆಂದೆರಗ 
[ಆಳ್ಯ * -ಇಗ] 


ಆಳೇಟಾ್‌ 


ಆಳೇಬನ್‌ (ಕ್ರಿ). ಪೌರುಷ ಉಕ್ಕು; ಪರಾಕ್ರಮ ಉಬ್ಬು: ಅಳಿಟ್ಲು 
ಗರ್ಜಿಪಾಶಾಪಾಳರ ಕಣ್ಮಲರ ಕೆಂಪು ಪರ್ವಿದುದಾ ದಿಕ್ಸಾಳರ ವೀರ 
ರಸಾಬ್ಕಿಯ ವೇಳಾವಿದ್ರುಮದ ಕೆಂಪೆನಲ್‌ ತತ್ಸಭೆಯಂ (ಜಗವಿ.೧೩-೫೭); 
ವಾರ್ಥ್ಧಿಗಳುಂ ದ್ವೀೀಪಂಗಳುಂ ಮೇರೆಯನುರವಣೆಯಿಂ ಮಾಜಲಾಳೆ 
ಟು ಗಕಾರ ಲಾಕ್ಜೆ ಲ್ಹು)ವೋ ಧಾತ್ರಿಗಳೇಟುಂ ತಾಗಿ ತಾಳಂಗುಡ | 
ಲೊಡರಿಸಿ ಜೀಆಕಿಟ್ಟು ವೋ (ವರ್ಧಪು. ೮-೪೫). [ಆಳ್‌ * ಏಜ್‌] | 

ಆಳ್ಕೆಸು "ಆಲಾಪಿಸು? ನೋ. 

ಆಳೊತ್ತು, (ಕ್ರಿ). ೧. ಆಳುಗಳನ್ನು ನೂಕು; ಕಾಲಾಳುಗಳನ್ನು 
ತಳ್ಳು. ೨. (ಚದುರಂಗದ) ಫೇಡೆಯನ್ನು ಹ ಅಥವಾ | 
ಮುಂದಕ್ಕೆ ನಡೆಸು: ನಿಡಿಯಾನೆಗಳನಾಕೊತ್ತು. ಸ - ಕಡುಗುದುರೆಯ | 10 
ಸೊಕ್ಕೆ ಮುಜ್‌ ಯೆಂದು ಚದುರಂಗದಡಿಯ ಮೇಲ್ಡಾಯ ಪೇಳಿದ ಳು 
12; ೬-೧೨೦). [ಅರ್ಕ * ಒತ್ತು) | 

ಆಳೊತ್ತ್ಯು (ನಾ). ಅರಸೊತ್ತಿಗೆ: ಬಿಜ್ಜಳನ ಆಳೊತ್ತಿನಲ್ಲಿ ತಾನೆ ಅಳಿರ! 
ಬೇಕೆಂದ ಸ್ಪಷ್ಟವಾಗುವ ಮೈಳುಗಿಯೂ ಕಂದರನೂ . . . ಅನುಕ್ರ ಮ 
ವಾಗಿ ಅಳಿರಬೇಕು (ಮೂರುಉ. ೯೪). [ಅಳ್‌ * ಒತ್ತು Ww 

ಆಳೋಕನ "ಆಲೋಕನ' ನೋ. 

ಆಳೋಕನರುಚಿ (ನಾ). ನೋಟದ ಕಾಂತಿ: ಆಕೆಯರಷ್ಟ ವಿಧಾಳೋ | 
ಕನರುಚಿಯಿಂ ಕುಡುಮಿಂಚಿನೊಳ್‌ ಕಟ್ಟ Welds (ಚಂದ್ರಪು. 
೧೨-೧೯೪ ವ). [ಆಳೋಕನ (ಇ ಆಲೋಕನ) + ರುಚಿ] | 

ಆಳೋಚ ಆಲೋಚ' ನೋ. |20 

ಆಳೋಚಂಗೆಯ್‌ (ಕ್ರಿ). ಎ ಆಲೋಚಿಸು: ನಾಳೆಯೊ ನಾಡಿದೊ | 
ಕಾಲನ ಧಾಆೀಯವಂ ನುಂಗಿ ನೊಣೆಗುಗುಂ ಶರಣಾರೆಂದಾಳೋಚಂ | 
ಗೆಯ್ಯ ದೆ ದಿಟಿ ಬಾಟಕೆಂದುಜಕಿ ಬೆಜಕಿತು ಬೀಗುವರ್ಗೆೇಗೆಯೆ ೦ (ಶಬ್ದಾನು. | 
೪೬೪ ವ್ಯಾಖ್ಯಾ). [ಆಳೋಟ (ಇ ಆಲೋಚ) * ಗೆಯ (ಆ ಕೆಯ್‌,)] | 


15 


೪ 
ಆಳೋಚಂಬೆರಸು (ಕ್ರಿ). ಆಲೋಚನೆಯನ್ನು ಹೊಂದು; ಆಲೋ [25 


ಚಿಸು: ಶಾಳಿ ಹರಿನೀಲಮಣಿ ಕರೆಣಾಳಿ ಫೊ ದ ಚಕ್ಕಿ ಸೆಯೆ ರಾಹುಗೆತ್ತ | 
ಗಿದಿರ್ದಟ್ಟಾಳಿಕೆಗಳಲ್ಲಿ ನಾಡೆಯುಮಾಳೋಚಂಬೆರಸು ತಡೆದು: ನಡೆವಂ | 
ದಿನಸಂ (ಆದಿಪು. ೬-೧೦೫). [ಆಳೋಚ (ಎ ಆಲೋಚ) + ಬೆರಸು] 
ಆಳೋಚನ "ಆಲೋಚನ? ನೋ. | 

ಆಳೋಚನಂಗೆಯ್‌, ಆಳೋಚನೆಗೈ (ಕ್ರಿ ಕ್ರಿ). ಆಲೋಚಿಸು : ಯಾದ |0| 
ವರ್‌ ತಮ್ಮೊಳಾಳೋಚನಂಗೆಯ್ಬು(ಜಗವಿ. ೭-೪೪ ವ). ಆಳೋಚನೆಗೈ: | 
EI ತೆನ್ನಾಪ್ತ ಬಾನರುಗಳ ಕರಸಿಯಾಳೋಚನೆಗೈದು ರ! 
ದಿಹ ಕಾರ್ಯವಿದೆಂದ (ಕಂನವಿ. ೧೩-೧೩) ; (ಕಂನವಿ. ೩-೨೦ ಸೊಳ. 
[ಆಳೋಚನ (ಎ ಆಲೋಚನ) + ಗೆಯ್‌ (ಆ ಕೆಯ್‌,)] i 

ಆಳೋಚನೆ "ಆಲೋಚನೆ? ನೋ. |] 

ಆಳೋಚನೆಗೈ "ಆಳೋಚನಂಗೆಯ್‌' ನೋ. | 

| 

| 

$ | 


35 | 


ಆಳೋಟಚಿಸು "ಆಲೋಚಿಸು' ನೋ. 

ಆಳೋಳ "ಆಲೋಲ' ನೋ. 

ಆಳೋಳಿ (ನಾ). ಆಳುಗಳ ಸಾಲು; ಸೇವಕರ ಗುಂಪು: ಪ್ರಸಿದ್ಧ 
ರಖಿಳದ್ವೀಪಾಧಿಪರ್‌ ಖೇಚರರ್‌ ನೆಕೆದಾಳೋಳಿಗೆವಂದರಾರ್ಗಮಧಿಕಂ 
ಸಾಮಿತ್ರಿ ಸಾಮಥ್ಯ ೯ದೊಳ್‌ (ಪಂರಾಮಾ. ನಮ್ಮ ನೀವು 
ಈಯೋಳಿಗೆ ನಿಮ್ಮ ಪನ್ನಲೆಗಳಂ ಬರಲೀಯದೆ ಕಣ್ಣು ಬಾಲ್ದು ದಾ ! 
ಕೋಳಿಯಳಿಂಬಿನಂ. ನೆಗಟ್ಟುದೊಟ್ಟಜಿ ಮಣ್ಣಳಿಕ ತ್ರೀಣೇತ್ರನಾ (ಎಕ. 11, | 
೫೯-೮೯; 974) ; ಶ್ರೀಬಿಜ್ಜಣೋರ್ವಿಪತಿಯೆಸಕದಿನಾ ... ಚೋಳ 
ನಾಳೋಳಿಯೊಳೆ ನಡದನಾರಂಧ್ರನಾಗಿರ್ದ್ದನಂಧ್ರಂ (ಎಕ. ೪11, ಶಿಕಾ೦. 45.1 

1174). (ಆಳ್‌ + ಓಳಿ] | 


40 


೧೨-೬೯); 


೨೩೬-೩೫೩; 


೭೧ 


ಆಳ್ಲೆಯ್ತ, 


ಆಳ್ವೆಯ್ತ 


ಆಳ್ಕುಡಿ (ನಾ). ಮನುಷ್ಯ ಕುಲ; ಮಾನವ ವಂಶ: ಅಳ್ಳುಡಿಗೆ ತೋಣಕಿ 


ದನ್‌ ಆಳ್‌ ಕುತ್ತಮನಿತಜಕೊಳ್‌ ಆಣಿವಿಲ್ಮೆ ತಾನೆನಿತು ಪೆರ್ಗುತ್ತಮೆಂಬು 
ದನ್‌ (ಅಂತಿಗೊ. ೫೪-೧೧೬೫) ; ಆಳ್ಯುಡಿಗೆ ನೆರವಾಗಿದ್ದ ಪ್ರಮಾತ್ಯೂಸ್‌ 
(ಬದ್ಧಪ್ರ. ೫೪, ಪೀ). [ಆಳ್‌ * ಕುಡ್ಮಿ) 


5| ಅಳೆ, ಆಳಿಕೆ, ಆಳುವಿಕೆ, ಆಳ್ವಿಕೆ (ನಾ). ೧. ರಾಜ್ಯಭಾರ; ರಾಜ್ಯಾ 


ಡಳಿತ; ಅಧಿಕಾರ: ಸೇನ್ಹ್ರಕ ಮಹಾರಾಜರ್ನಾಯರ್ಬಣ್ಣಮುಂ ಜೆಳು 
ಗೂರಾಳೆ ್ಲ[ಳ್ಳೆ3 ಯನಾಳುತ್ತು (ಎಕ. ೪11, ಶಿಕಾರಿ. ೧೫೪-೪ ; 685) ; ಅರೆ 
ಸಾಳ್ಕೆ ಸ್ವಸ್ತಿ (ಎಇ. 201೪, ೧೬೦-೪೫ ; 725); ಇನಿತುಂ ಪುರಮೇ 
ಚತ ಪೌದಸಪುರಸೆಸಗಾಳ್ಳಿ ಗಿಂತು ಪೊಣಜಗೆನಿಪಾಗಳ್‌' (ಆದಿಪು. 
ಇನ್ನು ನೆಗಟಕ್ಕೆವಡೆದ ಶೌಚರಸರಾಳ್ಕೆಯಲು (ಸೌಇಇ. 
1068) ; ತಲೆದೋಜೀದುದು ಜಗಮೆಜಗುವಿನಮವಳ್ಗಿ 
ಮದನಾ ಭ್ರ ಯ ಹರೆಯಂ (ವರ್ಧ೯ ಪು. ೯-೨೮) ; ಭಾರತದೊಳೊ 
ಕ್ಳೂಟದಾಳ್ಕೆ ಬಿಡುತೆಯೊಳಗೆಲ್ಲರಿಗೆ ಬಾಳ್ಕೆ (ಹೊ ೦ ಗಳು. ೩೦-೨೨). 
೨. (ರಾಜ್ಯದ) ಸೀಮೆ; ಮೇರೆ; ಗಡಿ: ಸ್ವಸ್ತಿ ಶ್ರೀಮತ್‌ ಬಿನಯಾ 
`ದಿತ್ಯರಸರ್‌ ಕೊಜಾಕುನ್ಹಾಳ್ಳೆ ಮೂನೂಜು ಆಳುತ್ತಿಲ್ದಿ (ಎಕ. IX (5), 
ಹೊಸಕೋ. ೧೯೧-೩ ; 1: ಆಳಿಕೆ: ೧, ಪರಕೀಯ ಆಳಿಕೆಯ 
ಭದ್ರತೆಗೆ ನೆರವಾಗಬಹುದಾದ, ಇಲ್ಲಿನ ಜನತೆ (ಶಿಕ್ಷದ. ೨೬೭) ; ಅರಸರ 
ಆಳಿಕೆಯ ಪರಿಣಾಮವಾಗಿ (ಎರಬ. ೧) ; ರಾಮಿ ತನ್ನ ಹಿಡಿತ, ಗಂಡನ 
ಮೇಲಿನ ಮೋಹ, ಶಕ್ತವಾದ ಆಳಿಕೆ. . . ಗಂಡನನ್ನು ಒಳ್ಳೆಯ ದಾರಿಗೆ 
ತರುನಂತಿದ್ದರೂ (ಹೊಸ್ತಕ್ತಿ, ೬೯). ಆಳುವಿಕೆ : ೧. ಬ್ರಿಟಿಷರ ಆಳುವಿಕೆ 
ಯಲ್ಲಿ ಭಾರತ ಒಂದು ಇಡಿ ರಾಷ್ಟ್ರವಾಯಿತು (ರೂಢಿ). ಆಳ್ವಿ ಕೆ: ೧. ಅರಟ್ಟ 
ತೀರರ್‌ ಕುಡಲೂರದ ಗೊಟ್ಟಿ ಮಡಿ ಒಡೆಯೆಂಬರಾಳ್ವಿ ಕೆಯನೊಳ್ಳ ಜ ಒಡೆ 
ಆಗ್ಗದೀಕೆಡ (ಎಕ. 111, ಮೈ ಸೂರು. ೨೫-೪ ; 750) ; ತಮ್ಮ ಲ್ಸ ಕೆಯ 
ರಜತಮಹೋತ್ಸವವನ್ನು NS (ಕನ್ನನು. ೧-೨). 
[ಆಳ್‌ * -ಕ್ಕೆ. / ತಮಿ. ಆಳುಳ್ಳೆ] 


೧೪-೨೮) ; 


XI-i, ೧೦೧-೨೪ , 


ಆಳ್ಕೆಗಡೆ (ನಾ). ಆಳಿಕೆಯ ಕೊನೆಯ ಭಾಗ; ಅಧಿಕಾರದ ಅಂತ್ಯ 


ಇ! ತಮ್ಮಪ್ಪಾಜಿಯವರ ಆಳ್ಕೆಗಡೆಯಿಂದ ಇಂದಿನವರೆಗೆ ನಡೆದಿರುವ 
ರಾಜ್ಯದಾಡಳಿತ ಆಯವ್ಯಯದ ಲಕ್ಕ ಪತ್ರಗಳು (ವಿಗಡ. ೧೮-೧). 

[ಅಳ್ಳಿ + ಕಡ್ಮೆ] 
ಳೈವಾಡ (ನಾ) ಆಳಿಕೆಗೆ ಸೇರಿದ ಗ್ರಾಮ; ಅಧಿಕಾರವ್ಯಾಪ್ತಿ 
ಯಲ್ಲಿರುವ ಪ್ರದೇಶ: ಶ್ರೀಮದ್ರಾಜಗುರುಗಳ್‌ ಮುನಿಚಂದ್ರದೇವ 
ರಾಳ್ಳಿ: ವಾಡಂ ಸುತತ ಹಂನೆರಡುಮಂ (ಮುಂಬರಾ. X, ೧೬೯-೫೩ ; 
i). [ಅಳ್ಳಿ + ವಾಡ] 


| ಆಳ್ಕೆನೆಯಿ (ಕ್ರಿ). ಅಧಿಕಾರವನ್ನು ಪಡೆ; ಆಳಿಕೆಯನ್ನು ಹೊಂದು: 


ಸ ಭೂಮಿತಾಯ್‌ ಮಬ್ಬುನಾಡೊಳಗಾಳ್ಗೆ ೈವೆತ್ತಾ ಓ pa ಮೇಲೆ 
ಕಳುಹಿ ಆತನನ್‌ (ಪಾರಸಿ. ೨೪-೧೨). (ಅಕ್ಕಿ + ಪೆಜ್ಮು) 
ಆಳ್ಲೆಯ್‌ (ಕ್ರಿ). ಆಳ್ತನಮಾಡು; ಸೇವೆಯನ್ನು ಸಲ್ಲಿಸು; ಚಾಕರಿ 
ಮಾಡು: ತನ್ನಂ ಬಳಿಸಂದಾಳ್ಕೆಯ್ವ SI ಎಳ. ೩-೧೧) ; 
ಶೀಲಮೆಂದಾತಂಗಾಳ್ಗಿ ಯ್ವುದೇ ಒಳ್ಳಜ್ಜಂ (ಚಿಕವಂ. ೨೦-೭). 

[ಆಳ್‌ + ಯ್‌) 
ಆಳುಗೆಯ್ತ (ನಾ). ೧. ಆಳಿನ ಕೆಲಸ, ಚಾಕರಿ, 
೧ ವಿ. ೨. ಶೂರನ ಕೆಲಸ; ಯೋಧನ ಕಾರ್ಯ : ಪಿರಿದಪ್ಪಾಳ್ತನ 
ದಿಂದೆ ಕೂರ್ಪವರ ಮಾತಂ ಮಾಜದಾಳ್ಗೆಯ್ತುಡೊಳ್‌ ನೆರೆದಿಂತೀಗಳೆ 
ಪೋಗಿ ತಳ್ತಿಆಾವೆನೆಂಬಾ ಮಾತದೆಂತಿರ್ಕೆ (ಕಬ್ಬ ಕಾ. ೧೫೯). ಆಳುಗೆಯ್ತ,: 
೧. ಒದವಿದುತ್ಸವದಿಂದಲೋರ್ವಂ ಮುದದೆ ಗುಡಿವಿಡಿದಾಳುಗೆಯ್ತದಿ 
ನೆಂದನಿಂತೆಂದು (ಕುಮುರಾ. ೩-೩೬). [ಆಳ * ಕೆಯ್ತ] 


ಅಳಿಸು ೭೧೨ 


3 


೨. ಒದಗಿಸು; ಉಂಟುಮಾಡು: ಸುಸಿಲ ಸೊಕಕ್ಕೆ ಸೊರ್ಕಡರೆ| | 
ಮೆಯ್ಕ ಳವಾಆ ದ ತೋಳತಳ್ಪನಾಳಿಸುವಿರದೊಟ್ಟಿಮಂ ಸವಿವ . . . | ' | 
ಗೆಯ್ದೆಂ (ಚಂದ್ರ ಕಾಮಮನಾರಮನಕ್ಕಮಾಳಿಪಾಗ್ರ ಹಮ | | 
ನೊಡರ್ಚಲ್‌ (ಪುಸ್ಪಪು. ೨-೪೨) ; ಸಸಿಗಳ. ಶಾಶ್ವತ | | 
ಗಳನಾಳಿಸುನೆ ನಾ ನಂಬು ನಿಶ್ಚಯವಿದೆನುತ ರಂಭೆ (ಬಸಪು. ೪೧-೧೯). | 5| 
೩. ನಟನೆಮಾಡು : ಸೂಳೆ ಪಲರ್ವಿಟಕೊಳ್ಳಿ ರೆದಿರ್ದಂ[ಪಾಠಾಂ. ರ್ದುಂ) 
ದಾಳಿಪರೊಲ್ವ ವೊಲೆಲ್ಲರುಮಂ ಭೂಪಾಲನುಮಂತೆ ನಿಜಾಂಗನೆಯರ್ಗುಂ 
ಸೂಳೆಗೆನಾಗೆ ಸುಖಂ ದೊರೆಕೊಳ್ಳುಂ (ಮದತಿ. ೮-೬೦). 

(ಆಳ? + -ಇಸ್ಕು) 

ಆಳಿಸ್ಕು "ಆಟಾಸು? ನೋ. 

ಆಳೀಜಸ-(ನಾ). ಸಖಿಯರು; ಗೆಳತಿಯರು : ಹರಿಣಾಕ್ಷಿಯ ತನುವಂ 
ದುಗುಲದಿ ತೊಡೆದಾಳೀಜನವುಡಿಸೆ (ಜಯಕಾ. ೫-೫). 

[ಆಳ (ಎ ಅಲಿ) * ಜನ] 

ಆಳು, "ಆಳ್ಕ್‌' ನೋ. 

ಆಳ್ಕು "ಆಟ್‌? ನೋ. 

ಆಳ್ಕು "ಆಳ್ಕ್‌' ನೋ. 

ಆಳುಗಾರ್ತಿ (ನಾ). ಹೆಣ್ಣಾಳುಗಳನ್ನು ಒದಗಿಸಿಕೊಡುವವಳು ; 
ಯಜಮಾನಿ; ಹೆಣ್ಣಾಳು; ಸೇವಕಿ: ಮಣೆಗಾರ್ಶಿ, ಆಳುಗಾರ್ಶಿ, 
ಸುಣ್ಣಗಾರ್ತಿ (ಭಾಷಾಭೂ. ೧೯೪ ಉದಾ). [ಆಳುಗಾಲಜ್ಯ + ಇತಿ) 

ಆಳುಗೆಯ್ತ "ಆಳ್ಲೆಯ್ತ' ನೋ. 

ಆಳುಗೆಲಸ “ಆಳ್ಲೆಲಸ' ನೋ. 

ಆಳುಗೊಳ್‌ "ಆಳ್ಗೊಳ್‌' ನೋ. 

ಆಳುಗೊಳಿಸು (ಕ್ರಿ). ಸೇವೆಮಾಡಿಸಿಕೊ : ಕೇಳುವ ಕೆಲವು ವಿದಾ ರಿ 
ಗಳಿಗೆ ವಸ್ತ್ರ ಕೂಳು ವೀಳೆಯವಿತ್ತು ಮುದದಿ ಆಳುಗೊಳಿಸಿ ಪ್ರ ತಿವಿನಸದಿ 
ತರ್ನಾಯ ಹೇಳುವ ವಿಬುಧರೊಪ್ಪಿ ದರು (ಮೋಹತ. ಭು. 

[ಅಳುಗೊಳ್‌ (ಆ ಆಳ್ಗೊಳ") + -ಇಸ್ಕು] 
ಆಳುಗೊಳು "ಆಳ್ಗೊಳ್‌' ನೋ. 

ಆಳುಗೋಡು (ನಾ). ಒಂದು ಊರಿನ ಹೆಸರು: ದತ್ತಂ 
ಮದಾಳುಗೋಡುರಿತಿ ವಿಖ್ಯಾತಂ ಪ್ರಜಾಭಿಃಪುರಂ (ಎಕ. 111, ಶತ 
೧೨೧-೬0 ; 1424). [?) 

ಆಳುತನ "ಆಳ್ವನ' ನೋ. 

ಆಳುದೋಟ (ನಾ). ಸೇನಾನಾಯಕರ ಒಳಜಗಳ; ಸೈನಿಕರ ಅಂತಃ, 
ಕಲಹ: ಖೂಳನಿವನನು ಹೊಯ್ದಕೊಳಗೊಳಗಾಳುದೋಟಿ ವಿಕಾರಿವಿಪ್ರನ | 
ಕಾಳುಶಾಪದ ಫಲನಲಾ ಸಂಪ್ರಾಪ್ತವಾಯ್ತೆಂದ (ಕುವ್ಯಾಕ. ೯-೧೨). 

[ಅಳ್ಳು (ಆ ಆಳ್ಕ್‌) * ತೋಟ] 

ಅಳುದೋಲು "ಆಳ್ಟೋಟಜು' ನೋ. 

ಆಳುದ್ದ (ನಾ). ಒಂದು ಆಳಿನಷ್ಟು ಎತ್ತರ; ಪುರುಷಪ್ರಮಾಣ : 
ಆತಿವೇಗದೊಳೆರ್ದು ನಾಲ್ಕೈರಡಾಳುದ್ದದದೊಂದು ಕಾಣಲ್‌ ಬಪ್ಪ; 
ದಿಣ್ಣೆಯಂ ಗಳಗಳನೇಜಕಿ (ನಂಬಿರ, ೬-೧೦೫); ಆಳುದ್ದ ಶರೀರವನ್ನು 
ಗೇಣುದ್ದ ಮಾಡು (ಗಾದೆ). [ಆಳ್ಕು (ಆ ಆಳ್‌) * ಉದ್ದ] 

ಆಳುಪ, ಆಳ್ಬ (ನಾ). ಒಂದು ರಾಜಮನೆತನದ ಹೆಸರು: 
ಸಾಗರ ಶಿ ಶ್ರೀಮದಾಳುಪೇನ್ನ ಸೈ ದುಷ್ಟ bes. ೯ ಇಷ್ಟಮಿತ್ರನಪ್ಪ | | 
(ಎಇ. 1x, ೨೦-೭ ; 800). ಆಳ್ಬೆ: ಶ್ರೀಮತ್ತಾಣ್ಣ್ಯ ಚಕ ಪತ್ತಿನ, | 
ಭುಜಬಳವೀರ ಕವಿಯಾಳ್ಪೇಂದ್ರ ತ 1-1, ea 1155); : | 
ಅರಿರಾಯ ಗಜಕೇಸರಿ ವೀರಪಾಂಡ್ಕದೇವಾಳ್ಪೇಂದ್ರದೇವ (ಸೌಇಇ. 45, 


(7 | | 


ಪು. ೮-೭೭) ; 


| 
| 
| 
| 


ಆ 
| 
| 
| 
] 


I 
4 
| 
| 
| 
30 | 
I 
| 
I 
| 
| 


[ss 
ತ 
i | 
ಗ 
| | 
| | 
ಸ್ನ 


ಶ್ರಿಳುವಿ| | 


IX-i, ೩೯೫-೫ ; 1261). 


ಆಳೆನರಿ 


| ಆಳುಭಾಷೆ (ನಾ). ಸೇವಕರ ಭಾಷೆ; ಕೀಳು ಭಾಷೆ : ಜನಭಾಷೆಯನ್ನು 
ಆಳುಭಾಷೆಯನ್ನಾಗಿ ಕಡೆಗಣಿಸಿ ನಡೆಯುವ (ವಿಚಾಮಂ. ೧೯)- 
[ಆಳ್ಕು (ಆ ಆಳ್ಕ್‌) * ಭಾಷೆ] 
ಆಳುಮಂದಿ "ಆಳ್ಮಂದಿ' ನೋ. ಟ್ಟ 
ಆಳುಮಗ (ನಾ). “ಆಳು; ಸೇವಕ; ಜೀತದಾರ: ಆಳುಮಗಸಿಗೆ 
ಕೇಳಲು ಸಹ ಒಬ್ಬರಿಗೂ ಧೈರ್ಯ ಸಾಲಲಿಲ್ಲ (ಹೂಬಿಸಿ. ೧೦) ; ಆಳು 
ಮಗ ಸಹಿತ ಅಂದು ಬಿಡುವು ತೆಗೆದುಕೊಂಡಿದ್ದಾನೆ (ಗಾಳಿಗು. ೧೬). 
ಆಳುಮಕ್ಕಳು (ಬಹುವ) : ಬೇಸಾಯ ಬದುಕಿಗೆಂದು ನಾಲ್ಕು 
ಆಳುಮಕ್ಕ ಳನ್ನು ಇಟ್ಟುಕೊಂಡಿದ್ದಾರೆ (ಬೆಳುಮ. ೧೪). 
[ಅಳ್ಕು (ಆ ಆಳ) * ಮಗ. / ತುಳು. ಅಳ್ಮಗ) 
ಆಳುಮಟ್ಟಿ (ನಾ). - ಆಳುದ್ದ: ಭಾವಿಯಲ್ಲಿ ಎರಡು ಆಳುಮಟ್ಟದ 
ನೀರಿದೆ ( ರೂಢಿ). 
[ಆಳ್ಕು (ಆ ಆಳ್ಕ್‌) * ಮಟ್ಟಿ. / ತಮಿ. ಆಳ್‌ಮಟ್ಟ] 
ಆಳುಮತ್ಸರ (ನಾ). ಆಳಿನ ಮತ್ಸ ರ ವ್ಯಕ್ತಿಗತವಾದ ದ್ವೇಷ (?): 
ನ ಕ ರದಧಿಕರೋಷದ SE 088 ರ 
ನಿಬ್ಬರ ತೆಗೆದನುಚಿತೋಕ್ತಿಯಲಿ ಸಂತೈಸಿ (ಕುವ್ಯಾವಿ. ೭-೨೦). 
[ಆಳ್ಕು (ಆ ಅಳ್‌) + ಮತ್ಸರ) 
ಆಳುಮನುಷ್ಯ (ನಾ). ಸೇವಕ, ಆರಂಬಮಾಡುವ ಆಳು: ಆ 
ಮೂಜೂರ ಗ್ರಾಮಾನುಮತದಿಂದ ಆ ಆಳುಮನುಸ್ಯ [ಷ್ಠ ತಿರಿಂಗುಂ 
ಪ್ರಿತ್ತಿಗಳನು ಬ ನಿಶ್ಚೇಷಸಹಿತವಾಗಿ ಸಿದ್ಧಾಯಯೆಸಗೆ (ಎಇ. 20೪111, 
೨೮-೬೦ ; 1256). [ಅಳ್ಳು (ಆ ಆಳ್‌) * ಮನುಷ್ಯ] 
'ಆಳುಮಾಡು "ಆಳ್ಮಾಡು' ನೋ. 
| ಆಳುವಖೇಡ (ನಾ). ಆಳುಪ ರಾಜರಿಗೆ ಸೇರಿದ ಸೀಮೆಯ ಹೆಸರು: 
ಆಳುವಖೇಡಮಜುಸಾಸಿರನುಮಾನ್‌ ಚಿತ್ರ ವಾಹನನಾಳುತ್ತುಂ ಬಾಯ್ಕೆ ಳ 
ದಿರೆ ಮುನಿದು (ಎಕ. ೪111, ಸೊರಬ. ೧೦-೩ ; 800). 
[ಅಳುವ್ಮ (ಆ ಅಳುಪ) * ಖೇಡ] 
ಆಳುವಾರು "ಆಟಸ್ವಾರ್‌' ನೋ. 
ಆಳುವಾಸಿ (ನಾ). ಶೌರ್ಯದ ಪಂಥ; ಸಾಮರ್ಥ್ಯದ ಹೆಮ್ಮೆ: ಆಳು 
ವಾಸಿಯ ಕಡುಹು ಕರ್ಣನ ಬೀಳುಳೊಂಡುದು ಪೂತು ಮರುರೇ ಬಾಲ 
ಎಂದವನೀಶ ಮೂದಲಿಸಿದನು ತನ್ನವರ (ಕುವ್ಯಾದ್ರೋ. ೬-೨೪). 
ಆಳುವಾಸಿಯ ತೋಟಿ ಶೂರನೆಂಬ ಕೀರ್ತಿಗಾಗಿ ಮಾಡುವ 
ಜಗಳ; ತಾನೇ ಮೇಲಾದ ವೀರನೆನಿಸಿಕೊಳ್ಳುವ: ಕೀರ್ತಿಗಾಗಿ 
ಮಾಡುವ ಜಗಳ: ಕಾಳಗಳೆ ತನ್ನವನೊಡ ನೆ ನಿಮ್ಮಾಳುತನವನು 
ತೋಜಕಿಯೊಳಗೊಳಗಾಳುವಾಸಿಯ ತೋಟ ಬೇಡೆಂದರಸ ಮಾಣಿಸಿದ 
(ಕುವ್ಯಾವಿ. ೭-೨೦). . [ಅಳ್ಕು (ಆ ಆಳ್‌) * ವಾಸ್ಕಿ) 
ಆಳುವಿಕೆ "ಆಳ್ಫೈ' ನೋ. 
ಆಳುವೆ (ನಾ). ಆಳಿಕೆಗೆ ಸೇರಿದ ಪ್ರದೇಶ: ಮುಳುಗುಂದದ ಪಂನೆರ 
ಡಕ್ಕಂ ತಲೆಯಾಗಿರ್ದ್ದ ವೀರನಾರಾಯಣ ದೇವರ್ಗಾಳುವೆ ಪೊಸವೂರುವು 
ಸುಖದಿನಾಳುತ್ತಿರೆ ( ಸೌಇಇ. X1-ii, ೧೫೨-೨೬ ; 
[ಅಳು (ಆ ಆಳ್‌) * ಇವೆ) 
ಆಳುವೆಸ "“ಆಳ್ವೆಸ' ನೋ. 
'ಆಳುವೇರಿ "ಆಕ್ಸಿ ೇರಿ' ನೋ. 
ಆಳೆವರಿ (ಕ್ರಿ). "ಸ್ಪನ್ಯಸಹಿತವಾಗಿ ನುಗ್ಗು ; ದಾಳಿಡು (?) : ತಮ್ಮ 
ಕೂಸನ ಕಯ್ಯ ಮಾರ್ಕೊಲು ಮಗುಳೆ ಆಳೆವರಿದು ಮಾರ್ಬಲಮನ್‌ 
ಕಾದಿಸಿ ತುಜುವಂ ಮಗುರ್ಚ್ಚಿ ತೆಲ್ಲಿಗ ಬರ್ಮ್ಮಣ್ಣ ಸುರಲೋಕ ಪ್ರಾಪ್ತ 
ನಾದ (ಎಕ. ೪11, ಶಿವಮೊ. ೩೭-೭; 1140). [ಆಳ್‌ * ಪರ್ಮಿ) 


1103). 


-ಆಳಿಗೈ 


-ಅಳಿಗ್ಯ (ಪ್ರ). ಇದರಲ್ಲಿ ವ್ಯವಹರಿಸುವವನು ಎಂಬ ಅರ್ಥದಲ್ಲಿ! 
ಬರುವ ಪ್ರತ್ಯಯ (4). "-ಆಡಿಗ?, "ಕಲಹಾಳಿಗ' ಪರಾ. | 
[-ಆಳ್ಕಿ + -ಗೃ] | 
ಆಳಿಗಟ್ಟು (ಕ್ರಿ). ಸಾಲಾಗಿ ನಿಲ್ಲು; ಪಂಕ್ತಿಯಾಗಿ ನಿಂತುಕೊ: | 
ಪೊನ್ನ ಟೌ ಪೊಸವಪ್ಪ ಕೊಡಂಬೆರಸಾಳಿಗಟ್ಟಿ ಭೋರ್‌ ಭೋರೆನೆ ಪೋಸ | 
ಬರ್ಪಮರಸಂಹತಿ ಪೋಲ್ತುದು...ಜಂಗಮಸೇತುಬಂಧಮಂ (ಶಾಂತಿ ಪ. | 


| 

| 

[ಅಳಿ (= ಅಲ್ಲಿ) * ಕಟ್ಟು] tl 
| 

| 

| 


೧೦-೪೫). 
ಆಳಿಗಳೆ (ಕ್ರಿ). ಉಪೇಕ್ರಿಸು; ಅಲಕ್ಷಿಸು (?): ಹಸುಳನುಯೆನುತಲಾಳಿಗಳೆ 
ಪುತಲಿರ್ದೆವು (ನವಮೋ. ೨೯-೩೦). (ಅಳಿ + ಕಳ್ಳೆ) ಕ 
ಆಳಿಗೆಯ್‌ (ಕ್ರಿ). ರಾಜ್ಯಭಾರವನ್ನು ನಡಸು; ಆಳ್ವಿಕೆ ನಡಸು : 
ಸ್ವಸ್ತಿಶ್ರೀ ಅಜ್ಜವರ್ಮ್ಮ ಕಾಸರೂರಾಳಿಗೆಯೆ (ಎಕ. 1%, ದೇವನ. ೭೪-೨ ; 
780). [ಆಳ್ಳಿ * ಗೆಯ್‌ (೮ ಕೆಯ್‌). ೧ ತಮಿ. ಅಳಿ - ಅರಸು] 
ಆಳಿಗೊಳ್‌, (ಕ್ರಿ). ಉಪೇಕ್ಷೆಮಾಡು ; ತಿರಸ್ಕರಿಸು; ಧಿಕ್ಕರಿಸು; 
ಅವಮಾನಿಸು: ಆಳಿಗೊಂಡಿಹರೆಂದು ಅಂಜಲೇಕೆ ನಾಸ್ತಿಕವಾಡಿಹ | 
ರೆಂದು ನಾಚಲದೇಕೆ (ಬಸವ. ೧೭೬) ; ಆರೂ ಇಲ್ಲದವಳೆಂದು ಆಳಿಗೊ |15 
ಳಲು ಬೇಡ ಕಂಡೆಯಾ (ಮಹಾದೇ. ಕ. ೪೧-೧೦೭) ; ಸೂಳೆಯರು ಗಡ 
ಸಾಮಗಾನವನಾಳಿಗೊಂಬರು ಗಡ ದಿನೇಶನ ಮೇಳವನು ಮುದುಗೂಗೆ 
ಮೆಚ್ಚದು (ಕುವ್ಯಾಕ. ೨೨-೨೪). [ಅಳಿ * ಕೊಳ್‌] | 
ಆಳಿಗೊಳ್ಳ್‌ "ಆಟೀಗೊಳ್‌' ನೋ. 
ಆಳಿಗೊಳ್ಳ್‌ (ಕ್ರಿ). ೧. ಜೊತೆಗೂಡು ; ಮಿಲನವಾಗು : ರವಿರುಚಯ [20 | 
ನಾಳಿ [ಪಾಳಾಂ ಚಿ]ಗೊಂಡು ಮಿಸುಪ ಮಿಂಚಿನೊಳಗೆ ಸುಳಿವ ಬಣ್ಣಮಂ | 
ಬಳಲ್ಟಿ ಕೊಂಡು ಚಿತ್ರ ಕಾಶ ರಾಶಿಯೆನಿಪುದಭವನಿನಿಡುವುದೀ ವಿಭೂತಿ | 
(ನಿಭೂರ. ೪-೫) ; ಕಟ್ಮಲೆಯಂ ತಲೆವಿಡಿದು ಕಾಳಮನಾಳಿಗೊಳ್ವ ತಮಾಳ 
ಲತೆಯೆ (ಅನಂಪು. ೭-೧ಂವ). ೨. ಸಾಲಾಗಿ ನಿಲ್ಲು: ಇರ್ಕೆಲದ ರತ್ನ್ನ 
ವೇದಿಕೆಗಳೊಳಾಳಿಗೊಂಡು ಕುಳ್ಳಿರ್ದ ನಾನಾದೇಶಭೂಮಾಶರೊಳ 
(ವರ್ಧೆಪು. ೯-೪೭ ವ). [ಆಳ್ಳಿ (ಐ ಆಲ್ಮಿ) * ಕೊಳ್ಳ) 
ಆಳಿಗೊಳಿಸ್ಕು (ಕ್ರಿ). ಮೋಸಮಾಡು; ವಂಚಿಸು: ಸೀತೆಯಿಂದ 
ಕೆಟ್ಟ ರಾವಣ ಬಲಿಗೆ ಬಂಧನವಾಯಿತ್ತು ಪಟ್ಟಕ್ಕೇಜಕಿದ ವಿಭೀಷಣ ಇದು 
ಕಾರಣ ಕೂಡಲ ಸಂಗಮದೇವಾ ವೀ ಮಾಡಿದ ಮಾಯೆಯ ಮಾಟವ 
ಗಗನಿದೇವಾ ಆಳಿಗೊಳಿ 


110 
| 


25 


ದಾರಾರನಾಳಿಗೊಳಿಸಿತು (ಗಣಭಾ. ೪೭ ಬಸವ) ; ಣೆ 

ಸಿದಿರೇಸನಾದೊಡೆ ಎಜಕಿದೊಡೀಂಟುವೆನು (ಬಸಪು. ೫೯-೨). | 
[ಆಳಿಗೊಳ್ಳ್‌ (ಆ ಅಬ್‌ಗೊಳ್‌) + -ಇಸ್ಕು] 

ಆಳಿಗೊಳಿಸ್ಕು (ಕ್ರಿ). ಕೂಡಿಸು ; ಹೆತ್ತಿಸು: ಅರಗಿನ ಮಾಳಿಗೆಯ. | 
ಬಾಳಚಿತ್ರದಿ ರಚಿಸಿ ಬಳಿಕ ನೃಪಾಳನೆಮಗೆಂದಿತ್ತು ಪಾವಕನಾಳಿಗೊಳಿಸಲಿ | 
ಕಂದು ಕಾದನು ಕೃಷ್ಣ ಪಹಿಂ (ಕೋಗಯ. ೧೨-೨೪). | 
[ಅಳಿಗೊಳ್‌ + -ಇಸ್ಕು] i 
ಆಳಿಗೊಳು "ಆಟ್‌ಗೊಳ್‌? ನೋ. | 
ಆಳಿಗೊಳುಹ (ನಾ). ವಂಚಿಸುವುದು; ಮೋಸಗೊಳಿಸುವುದು : | 
“ವ್ಯಾಳಿಕಂ ವಂಚನಂ ವಿಪ್ರ ತಾರಣಮೆನಲ್ಯಾ ಳಿಗೊಳುಹಂ' (ಮಂಗರಾ. | 

ಟು ; ಅಂತಿಂದ್ರ ಜಾಲಮಂ ಬೀಸಿ ಸ ನಾಳಿಗೊಳುಹಕ್ಕೆ ಕಾರಣ | [4 
ವೇಕೆ ಬೇಡಾವು ಹೇಳಿದಂತಿರಬಾರದೇ (ಸಿಂಗಿರಾ. ೩೧-೧೫). | 
[ಆಳಿಗೊಳು (ಆ ಆಟ್‌ಗೊಳ್‌) + -ಹ್ವ] | 
ಆಳಿಡು (ಕ್ರಿ). ಆಳನ್ನು ಇಡು, ನೇಮಿಸು: ಆ ಬಲಕೆ ಬ್ರಹ್ಮಾ ಂಡ ; 

ದೊಳ್‌ ಪುಟ್ಟಿಪ ದೇವ ಮನುಷ್ಯ ತಿರ್ಯಕ್ಸ್ಟಾ ವರ ಸೃ ಸ್ಟ ನಳನಾಳಿಟ್ಟು 

ಗೆಯ್ಬುವೆನೆಂದು ನಾಲ್ಮೊಗನಂ ಪಡೆದೆ (ಚಿಕಬಿ. ನ 
[ಅಳ್‌ * ಇಡು] 


35 


ui 
[«s 
i 
[4 
i 


೬೧೧ 


ಆಳಿಸ್ಕು (ಕ್ರಿ). ೧. ಜೋಡಿಸು; 


ಆಳಿಸ್ಕು 


: ಆಳಿತ್ತಿ (ನಾ). ಆಳಿನ ಕ್ಟ 1 ಕೊಡುವ ವಸ್ತು (?). "ಆಳಿತ್ತಿ 


ಕಾಳು? ಪರಾ. [ಆಳ್‌ * ವೃತ್ತಿ?) 

ಆಳಿತ್ತಿ ಕಾಳು (ನಾ). ಆಳಿನ ೬0 ಕೊಡುವ ಭತ್ಯುದ ದವಸ 
ಸ: ಬಾಣರಾವಿ ಕಸಬೆ ಗ್ರಾಮಾನುಗ್ರಾಮಗಳ ಆಯ ಬೆಳಿಸಿ ಮೆದೆ 
ಹೊರೆ ಸೊಪೆ ಅಳಿತ್ತಿಕಾಳು ಹಳಿಗಳ ವಳಗೆಯಿದ೦ಂತ ಮಾನ್ಯಗಳು 
(ಎಕ. ೫, ಮೊಳಕಾ. ೨೫-೧೨೭ ; 1665). [ಆಳಿತ್ತಿ * ಕಾಳ್ಕು] 

ಆಳಿದ "ಆಳ್‌? ಪರಾ. 

! ಆಳಿಮಾಡು (ಕ ಕ್ರಿ). ವಂಚಿಸು (?) : ಚೋಳನನಾಳವಾಡುವುದು ಗುರ್ಜ್ಜ 
ರೆನಂ ಸಲೆ ತರ್ಜ್ಜಿಕುಂ ಕರಂ ಲಾಳನನಾಳಿಮಾಡುವುದು ಪಾಂಡ್ಕ ನನಂಡ 
ಲೆಗುಂ ತೆಲುಂಗಭೂಪಾಲನನೇಳಿದಿರ್ಕೈೆಯನೆ ಮಾಡುವುದೀ ಫಟ 
ಕೋಟಿ (ಎಇ. ೫1೪, ೨೭೧-೨೧; 1173); ಚೋಳನನಾಳುಮಾಡುವುದು 
ಗೂರ್ಜ್ಜರರಂ ಸಲೆ ತರ್ದ್ಹಿಕುಂ ಕರಂ ಲಾಳನನಾಳಿಮಾಡುವುದು ಪಾಂಡ್ಕ 
ನನಂಡಲೆಗುಂ ತೆಲುಂಗಭೂಪಾಲನನೇಳಿದಿಕ್ಕೆಯನೆ ಮಾಡುವುದೀ ಕುಜು 
ಗೋಡ ಕೋಟಿ ತಾಂ (ಸೌಇಇ. 1X-i, ೨೯೬-೧೪ ; 1176). 

[ಆಳಿ (ಆ ಆಚ) * ಮಾಡು] 
ಆಳಿವಸತಾಯ (ನಾ). ಒಂದು ತೆರಿಗೆ: ಮಂನೆಯ ಸಾಮ್ಮದೊಳ್‌ 
ಬಿಟ್ಟಿ ಮನ್ನಣಿಯೆನ್ತೆ ನ್ಹೊಡೆ ಮನ್ನೆಯಜಿಜಕೆ ಆಳಿವಸತಾಯ ಪೋ[ಗೆ]ನೊಗೆ 
ie (ಸೌಇಇ. IX-i, ೭೫-೨೧; 1042). 
[ಆಳಿವು * ಅಸತು * ಆಯ್ಕ] 

ಆಳಿನಾಯುಿ (ನಾ). ಒಂದು ತೆರಿಗೆ; ನಷ್ಟ (7): ಕಾಣಿಕೆ ಕಪ್ಪ ಜೋಡಿ 
ಬೇಡಿಗೆ ತಳವಾಜಶಿಕೆ ಅಳಿನಾಜನ್ಯಾ ಯ ಚ ಸಂಖ್ಯೆ ಯೆ ಚಿಲುವಾನ 
ಸುಂಕೆ ಸೋಡಿಗೆ ಇವಾ ಮೊದಲು 'ರ್ವ್ವಮಾನ್ಯವಾಗಿ (ಎಳ. ೪, ಹಾಸನ. 
೨-೧೮; 1563). PP ಇದನ್ನು ಅಳಿವು ಮತ್ತು ಅನ್ಯಾಯ ಎಂದು 
ಭಾಷಾಂತರದಲ್ಲಿ ಬಿಡಿಸಲಾಗಿದೆ. 

[?. / ತನಿ. ಆಳ್ವಾರಂ ಎ ಕೆಲಸದ ಆಳುಗಳಿಗೆ ಕೊಡುವ ಭಾಗ] 
ಆಳಿವೆಯಿ (ಕ್ರಿ). ಒಡಗೂಡು; ಜೊತೆಗೂಡು (?): ಜನಕಂ ನಾಗ 
ರಸಂ ಪರಾಕ್ರಮಧನಂ ಪೆತ್ತಾವ್ವೈೈ ಸೀಗಾಳಿ ಮಂಡನ ರಾಜಯ್ವೆ ಸಮನ್ತು 
೫ ೫೬ ೬ ಶ್ರೀಜಗದ್ದೇವ ಭೂಪನಧೀಶಂ ತನಗಾಳಿವ([ವೆ)ತ್ತೈಸುತವಿರ್ದ್ದೊಂ 
ದಾಜಿಯೊಳ್‌ ಪೂಣ್ಣು ಮಾಮ್ಮೊನೆಯಂ ತಳ್ತಿಜಕಿದ (ಎಕ. ೪111, ಸಾಗರ. 

[(ಆಳ್ಕಿ (ಎ ಆಲ್ಮಿ) + ೆಣು] 


೯೩-೧೦; 1160), 


ಆಳಿಸು, (ಕ್ರಿ). ಆಳಿಕೆಯನ್ನು ನಡಸು; ಆಳುವಂತೆ ಮಾಡು: ಈ 


ಕ್ರಮನನೂರಾಳಿಸುವೊನ್‌ ಇದನಲಾದೊಮ್ಬಾವಿರ ಕವಿಲೆಯುಮ್ಹಾರಣಾಸಿ 
ಯುಮನಟ್‌ದ ಪಣ್ಣುಮಹಾಪಾತಕನಪ್ಪೊ (ಎಕ. 111, ಮಂಡ್ಯ. ೧೪-೧೨ ; 
907); ಪಟ್ಟಮಂ ತಡೆಯದೆ ಕಟ್ಟಿ ಭೂತಳಮನಾಳಿಸದಿರ್ದೊಡದರ್ಕೆ 
ಸೊರ್ಕಿ ನೀಂ ನುಡಿಯದಿರಣ್ಣ (ಪಂಪಭಾ. ೪-೬). 
ಆಳಿಸಿಕೊಳು - ಅಧಿಕಾರಕ್ಕೆ ಒಳಪಟ್ಟಿರು (ದಕ. 8). 
[ev + -ಇಸ್ಯು] 

ಅಳವಡಿಸು; ಧರಿಸು; ತೊಡು: 
ತಮ್ಮ ರಂಭಾಸ್ತಂಭಾಯಮಾನೂರುಸ್ತಂಭಂಗಳೊಳಾಳಿಸಿಯುಂ (ಆದಿಪು. 
೮-೨೪ ವ) ; ವಿಷಮ ವಿಷಯ ಮದೇಭಮನಾಳಿಸಿ ಕಟ್ಟುವಂತೆ (ಸುಕುಮಾ, 
೧೧-೮೩ ವ್ರ; ಕವಚಮನಾಳಿಸಿ ಪೆಗಲೊಳ್ತವದೊಣೆಯಂ ಬಿಗಿದು 
(ಪಂರಾಮಾ. ೯-೫೭); ನೊರೆನೆತ್ತರನೀಂಟಿ.. . ಬಲುಗೆಂಡದ ದಂಡೆಯ 
ನೊಪ್ಪೆ ಕಟ್ಟಿಕೊಂಡಾಳಿಸಿಯುಟ್ಟು ಪಂದೊವಲನಾಹವದೊಳ್‌ ನಲಿದಾಡಿ 
ಪಾಡಿದರ್‌ (ಎಕ. ೪11, ಸಾಗರ. ೧೫-೫೧; 1218) ; ಅಭೀಳತರಂಗಳಿ 
ನಿಪ್ಪುವನೊಪ್ಪುವನೇಕ ಕೋಟವಾಜಿಗಳಂ ಆಳಿಸಿ ಜೋಡುಂ ಹಕ್ಕರಿಕೆಗಳಂ 


. ಪೊಣಮಟ್ಟರು ಬಲ್‌ ರಕ್ಕಸರಾವುತರು (ಕುಮುರಾ. ೪-೨೩). 


ಆಳ್ಲೆಲಸ್ಕ ಆಳುಗೆಲಸ (ನಾ). ಆಳು ಮಾಡಬೇಕಾದ ಕೆಲಸ, -- 


ಆಳೆ ಡಿ (ಗು). ನಿರ್ಜನವಾದ ; ನಿರ್ಮಾನುಷವಾದ: ಇಳಿವಗಲ್‌, | 


ಆಳ್ಗೊಳ್‌, ಆಳುಗೊಳ್‌, ಆಳುಗೊಳು (ಕ್ರಿ).೧. ಆಳಾಗಿ ಮಾಡಿಕೊ; | 


ಆಳ್ತನ, ಆಳುತನ (ನಾ). ೧. ಆಳಿನ ಕೆಲಸ, ಸೇವೆ; ಸೇವಕ, 


ಆಳ್ಗೆಲಸ ೭೧೪ ಆಳ್ಬಾಳು 


ಡ್‌ | ೨. ಆಲಿಕಲುಗಳು ಸಿಡಿಲಮಜಃಗಳ ಮೇಲುವಾಯ್ಡವು ಗಡ ಯುಧಿಷ್ಠಿರ 
ಸೇವೆ, ಚಾಕರಿ: ನಿಮ್ಮಯ ಬಸಿಜಬಂದೆನೆಮಗೊರೆವುದಾಳ್ಗೆಲಸಮಂ | | ನಾಳುತನದಲಿ ನಮ್ಮ ಜಜಕಿದನು (ಕುವ್ಯಾಕ. ೧೧-೨೬) ; ಆಳುತನವೆನಗಿಲ್ಲ 
ಮಾಳ್ಪೆವೆಂದುಸಿರಿ (ಚಿಬಪು. ೨೪-೨೩). ಆಳುಗೆಲಸ : ಮ | ಸಾಹಸಿಯಲ್ಲ ನಿನ್ನಂತೆ ಓಲಗಿಸಲಾನಜಯೆನನ್ಯರನಾಳಿಗೋಳಲೇಳೆ 
ಕೆಲಬರರಸನ ಖೇಳಮೇಳಕೆ ಕೆಲರು (ಕುವ್ಯಾಭೀ. ೩-೧೪) ; ಗಾಳಿಯಾಹಾ (ನಿಭಾಗ. ೩-೯-೧) ; ಗೌಳರಾವುತರು ಗುರ್ಜರರಾವುತರು ಬಂದರಾಳು 
ರವಕೊಂಬೆತಿಗಳ ತಂದಾಳುಗೆಲಸಕಿಕ್ಕಿ ಕೊಡುವೆ (ಕುರಾಸಾಂ.| 5 ತನದ ಮಚ್ಚರದೊಳು (ಕುರಾಸಾಂ. ೧೧-೨೪). 
೨೪-೪೪) ; ಆಳುಗೆಲಸಮಾಳ್ಥು ದಭಿವಂದಿಸುವುದಡಿಗಡಿಗೆ (ನಿಭಾಗ. [ಅಳ್‌ * -ತನ] 
೬-೪-೨೦). [ಆಳ್‌ + ಕೆಲಸ] ಆಳ್ವನಗೊಳ್‌ (ಕ್ರಿ). ೧. ಸೇವೆಯನ್ನು ಕೈಕೊಳ್ಳು; ಆಳುತನವನ್ನು 
ಮಾಡು; ಚಾಕರಿಮಾಡು. ೨. ಮಾನವ ರೂಪವನ್ನು ಧರಿಸು; 
ಆಕಾರವನ್ನು ಪಡೆ: ಶಿವನ ಚಿದ್ಧರ್ಮವೇ ಶರಣರಾಳ್ತ ನಗೊಂಡು ಶಿವ 
ತತ್ತ್ಯದನುವ ಭೂಮಿಗೆ ಬಿತ್ತಿದ ಶಿವನೆ ಮಾನುಷ್ಮದಿಂ ಮಾಯೆಯನಿಳಿಕೈದ 
| ಶಿವನ ರೌದ್ರಾವೇಶರಸಮೊಂದೆ ಕರುಮಾದ (ಕೈಕವ. ೪-೧). 
ಶರಣನನ್ನಾ ಗಿ ಸ್ವೀಕರಿಸು: ನರಲೋಕದೊಳಾಳಲೀಯದೆ ಚೆಂಡಿಕೆವಿಡಿ | [ಅಳ್ತನ * ಕೊಳ್‌] 
ದುದ್ಧರಿಸಲೆಂದಾಳೆವ್ಮಿಂಡ ಗುರುವೆ ಪರಮ ಬಂಧುವೆ ಪ್ರಾಣನೆ (ಬಸರ. | ಆಳ್ಗೆ “ಆಳ್ಕ್‌' ಪರಾ. 
೪-೩೨). ೨. ಅಧೀನಪಡಿಸಿಕೊ; ಕರಗ ತಮಾಡಿಕೊ: ತ್ರಿಜಗವ| ಆಳ್ವಟ್ಟು (ನಾ). ಶೂರರ ಸಮೂಹ; ಸೈನಿಕರ ಗುಂಪು (?): 
ನಾಳ್ಗೊಂಡೆಸೆವಂಗಜಂ (ಉದ್ಭಟ. ೭-೧೩); ಕೃಷ್ಣನೊಲಿವಾಳ್ಗೊಂಡ | 15 ಭೂತಳಕ್ಕೆ ಪರಿವೇಷಂಗೊಂಡು ಬೀಟ್ಲಂದ ಭಾಸ್ಕರನಂತಿರ್ದುದು ಹಿಂಹ 
ಇಹಪರದ ಧೈೇಯಂಗಳೆಲ್ಲಂ ಬೆಳೆಯುತಿವೆ (ಹೂ ಂ ಗಳು. ೩೦-೧೬). | | ಚೂಡನ ಶಿರಂ ಫೊಂಬಟ್ಟಿ ನಾಳ್ಮ ಟ್ಟ ನೊಳ್‌ (ಅನಂಪು. ೧೧-೭೫). 
ಆಳುಗೊಳ್‌ : ೧. ಧರ್ಮಪುತ್ರನನಾಳುಗೊಂಡನು ಮತ್ಸ್ಯ (ಕುವ್ಯಾವಿ. | [ಆಳ್‌ ತಟ್ಟ್ಯು) 

| | ಆಳ್ವನಿ (ನಾ). ಮನುಷ್ಯರ ಕೂಗು: ಚೆಂಗಣಿಗಿಲ ದಿವ್ಯಪರಿಮಳಕೆಜಗುವ 


೧-೧೯); ಆಳು ಗೊಂಡನು ಕೌರವನು ಸರರಾಳುತನನೆಮುಗಾಯ್ತು 
(ಕುವ್ಯಾಭೀ. ೨-೨೫) ; ಈ ಸರಡುಪತ್ರದಲಾಳುಗೊಂಬ ಗಡ ನಮ್ಮನೀ ನರೆ ಭೃಂಗವಿಂಡುಗಳ ರೋಂಕಾರ ಅಂಗಜವನದುರ್ಗಕಿಟ್ಟಿ ಮೇಲ್ವಾರಿಯ 
20 ಪೊಂಗಿದಾಳನಿಗಳಂತಿಹುವು (ಕಂನವಿ. ೫-೧೦೨). [ಅಳ್‌ * ದನಿ] 


ದಲೆಯ ಚಾಳಕನೆನುತ್ತ (ಸೌಂದಪು. ೫-೯). ಆಳುಗೊಳು : ೧. ಚೋಳ 
ರಾಯ ತನ್ನ ಕೆರೆಗೆ ಬಾಳವಾಗಿ ಮಣ್ಣ ಹೊರಿಸಿ ಆಳುಗೊಳಲು ಎನ್ನ ಕಾಡು, | ಆಳ್ವಳೆ (ನಾ). ಪದಾತಿ; ಕಾಲಾಳು; ಸೈನ್ಯ (ಸ್ಯಾಂಡಂ್‌). 
| | [ಅಳ್‌ * ದಳ (ಆ ದಲ)) 


ತಿಹೆಯೊ ಕಾಣೆನು (ಸುಸಾರ. ೭೮-೨). [ಆಳ್‌ * ಕೊಳ್‌] 
| ಅಳ್ಡಾ ರಿ (ನಾ). ಕಾಲುದಾರಿ; ಮನುಷ್ಯರು ಮಾತ್ರ ನಡೆದುಹೋಗ 


ಸುಡುವಿಸಿಲ್‌, ಆಳ್ಗೆ €ಡಿ ಕಾಡೊಳಲೆದಿರ್ವರುಂ ಕರೆಕರೆದು ಹುಡುಕಿದರು 
ಸೀತೆಯಂ (ಶ್ರೀರಾಮಾ. ೨೫೬-೭೪೬). [ಆಳ್‌ * ಕೇಡು + - -ಳ್ಯ] 1 


ತನ; ಭೃತ್ಯತ್ವ: ಅಂತು ದಕ್ಷಿಣದಿಕ್ಬಾಲಪುರಸ್ಸರರವನಿಪತಿಗಳೊಳಾಳ್ತ: | ಬಹುದಾದ ದಾರಿ (ದಕ. 8). [ಆಳ್‌ * ಎ 
ನಮಂ ಪೊಣ್ಣು ಸಾರಸರ್ವಸ್ವನಿವೇದನಂಗೆಯ್ದು (ಶಾಂತಿಪು. ೧೧-೬ ವ); [35 | ಆಳ್ವಿತಿ (ನಾ). ಒಡತಿ; ಯಜಮಾನಿ: ನೀನೆನಗೆ ದೊರೆಕೊಂಡೆ ನಿನ್ನ 
ಸನ್ಮೂರ್ತ್ಶಿಗಾರ್ನ್ನೆಟ್ಟಿನಾ ಳ್ತನದೊಳ್ಳಿ ಲ್ಪದರ್‌ (ಕಾದಂಲಉ. ೧೧೦); | | ನೆನ್ನಾಳ್ಡಿತಿಯಲ್ಲಿ ಗೊಬ್ಬಿ ಸುವೆನಲ್ಲಿ ಮೇಲೆ ಬಿಡುಗೆ ಬಿಡದಿರ್ಕ್ಕೆ ನಿನಗಾ 


ಮಹೇಂದ್ರ ಪ್ರಸನ್ನ. ಕೀರ್ತಿಗಳ್‌ ಕಿಸಿ ಂಥಪುತಕ್ಕೆ ಪೋಗಿ ಬಲನಾ ರಾ! 
ಯೆಣರೆಂ ಕಂಡಾಳ್ತೆನಮಂ ಕೈಕೊಂಡು (ಪಂರಾಮಾ. ೧೧-೫೬ ವ). 
೨. ಪೌರುಷ; ಶೌರ್ಯ; ಪರಾಕ್ರಮ: ವಿನಯೈೆಕಜನ್ಮಗೃಹಮಾಳ್ತ | 
ನದಾಸ್ಪದಮೊಳ್ಬಿ ನಾಲಮಾರ್ಪಿನ RSLS ಸ ಜಗ 
ಜ್ಞ್ವನೆಜಾಲಂ ಪೊಗಟಕಿ ದುರ್ಗಮಯ್ಯ 0೦ ನೆಗಟ್ಟ 0 (ಪಂಚತಂ. ೯-೧೦); | 
ಕಾಳೆಗದೊಳ್‌ ತಡಂಗಡಿದು . , ಮಟ್ಟ ತಿವಿದಾಳ್ವನವಚ್ಚರಿಯಾಯ್ತು i 
ಧಾತ್ರಿಯೊಳ್‌ (ಎಕ. ೪1, ತರೀಕೆ. ೪೫-೨೫; 1196); ನೀಂ ಪೋಗುತು 
ಮೆಮ್ಮಾಳ್ತನದಗ್ಗಳಿಕೆಯನೆಮ್ಮಾ ಪಡೆಯ ಪನಣನಣಿಯರ ಮೊರೆದು | 
(ಕಾಮಾಶ್ಚ. ೫೭-೨೩). ಷಿ. ಮನುಷ್ಯಾಕಾರ; ಮನುಷ್ಯನ ರೂಪ: | 
ಬಾನ್ಗೊ "ಡೆಗೆದುರಿನಾ ಕಲ್ಲೋಡಿನಗ್ರ್ರದೊಳ್‌ ಕಂಡುದೊಂದಾಳ್ತ ನಂ। 
ಮೆಯ್ಕೊ ೦ಡ ಗೋಳೆಂಬ ತೆರದಿ (ಶ್ರೀರಾಮಾ. ೧೦೪-೧೦೬). ೪, ಯಜ. 
ಮಾನಿಕೆ : ಮನೆವಾಳ್ತನದೊಳು ಬಲುಬಲು ದಕ್ಷೆ ಅವಳಾಳ ಕನದೊಳೆ | 
ನನ್ನಯ ರಕ್ಷೆ (ಗಣೇಶ. ೩-೫೩). ೫. “ದೊಡ್ಡಸ್ತಿಕೆ ೫ (ಗಂಗಾಮ. ೩೦). 
ಆಳುತನ : ೧. ಒಕ್ಕಲನ್‌: ಅಳುತನಂಗೆಯೆ ಆನೆಯ ಕೊನ್ನು ಕಾದಿ |4| 
XXXX ಕೊಣ್ಣು ಬಿಜ ಕನ್‌ (ಸೌಇಇ. 1X-, ೧೨-೩; 9ನೆಯ ಶತ); | 
ಆಳುಗೊಂಡನು ಕೌರವನು ಪರರಾಳುತನವೆಮಗಾಯ್ತು ಪರಸಸವಾಲಭು | 
ಸ್ಥಿ ತರೆಮ ನೇತಳೆ ನುಡಿಸಿದಪೆಯೆಂದ (ಕುವ್ಯಾಭೀ. ೨-೨೫) ; ನಮ್ಮ pe ಎತ್ತುವ ” (ಶಾಪಮಂ. ಕೋಶ). [ಆಳ್‌ * ಪೊತ್ತು) 

ನಲ್ಲಿ ಮೂರು ಅಂತಸ್ತಿನ ಜನರಿದ್ದರೆಂದು ಧಾರಾಳವಾಗಿ ಹೇಳಬಹುದು. ಆಳ್ಬಾಳು (ನಾ). ೧. ಮನುಷ್ಯನ ಬಾಳು, ಜೀವನ (ಸ್ಕಾಂಡಂ*) 
ಒಂದು ಯಜಮಾನಿಕೆ, ಎರಡನೇದು ಅಳುತನ, ಮೂರನೇದು ಇವರಿಬ್ಬರ |45 ೨. ಸೇವಕನ ಹೊಲ (ಸ್ಯಾಂಡರ್‌). 

ದಳ್ಳಾಳತನ. ಆಳುತನದ ಗುಂಪೇ ಹೊಲೆ ಯರು (ಹುಟ್ಟಹ. ೬೬). | [ಆಳ್‌ * ಬಾಳ್ಕು (ಆ ಬಾಬ್‌)] 


ಯಬ್ಬೆ p EER ಪೇಟ್ತು ದುಂ (ಕಾದಂ. ೭೪೧). 
[ಅಳ (< ಆ 1) * 5%ತಿ) 
ಆಳ್ಲೋಲು, ಆಳುಭಾಳಟು: (ಕ್ರಿ). ಪೌರುಷವನ್ನು ತೋರಿಸು; 
ಶೌರ್ಯವನ್ನು ಪ್ರಕಟಿಸು: ಆಳ್ಟೋಜ ತಮತಮಗೆ ಭೂಪಾಲಕ್ಕದೆ 
(ಜೈ ಮಿಭಾ. Wo  ಆಳುದೋಲು: ಆವನಿಪತಿಗೆಮ್ಮಾಳುದೋಜುವ 


| 
| | 
| 
ಸವೆದುಬರಲೇಳೆಂಟು ಪದ ವು (ಕೌಶಿರಾ. ೯-೧೨). 
| 
| 
| 
| 
[ಆ 
le 
I 
I 


30 


[ಆಳಿ * ತೋಣು (ಆ ತೋ್‌)] 
ಆಳ್ನೈಲ (ನಾ). ಆಳಿಕೆಗೆ ಒಳಪಟ್ಟ ಭೂಮಿ ; ಅಧೀನವಾದ ನೆಲ: 
ಆಳವಗಳುಂಟತನ್ನ ಭುಜಗವ ಬ ದ ಟೋಳನ್ರಿಪಾಳನಂಜಿ ತಲ್ಲಳಿಸೆ 
ತಗುಳ್ಳು ಚೋಳ್ನೆ ನನಾಕ್ಸಿ ಲನಾಗಿರೆ ಮಾಡಿಕೊಂಡ ಹೊಯ್ಸಳನಂ (ಎಕ. 
x1, ದಾವಣ. ೮೫-೧೩; 1143). [ಆಳ್‌ * ನೆಲ] 
ಅಸ್ಸ ಡಾ ' ನೋ. 
ತ್ತು (ಕ್ರಿ). (ಚರ್ಮವನ್ನು) ಎತ್ತು, ಸುಲಿ (9): ಬಿಡದೆಡಆಕ 
ಸೆಣಸಿ ಚುನ್ನಂ ನುಡಿವೀ ಮನ್ನೆಯರ ಬೆನ್ನ ಬಾರಂ ಮಿಡಿಯಿಂ ಪೆಡೆತಲೆವರ 
ಮಾಳ್ಪೊತ್ತುವ ಕಡುಗಲಿ ಶಶಿವಿಶದಕೀರ್ತಿ ಜೂಜಕುಮಾರಂ (ಎಕ. ೪11, 


ಶಿಕಾರಿ. ೩೧೧-೩೦ ; 1100; ಶಾಪಮಂ. ೩೩-೧೭೨) ; "ಅಳ್ರೊತ್ತುವ =? 


ಆಳ 


3 ೭೧೫ 


ಅಳ್ಮ, ಆಣ್ಮ, ಆಲ್ಮ (ನಾ). ಒಡೆಯ; ಯಜಮಾನ; ಗಂಡ ; | i 
ಪ್ರಭು: ವಾರಾಹರೂಪನ್‌ ಒಡಿ ಪೊಡಿಸಿ ಅರಮನೆ ಪುಗುವೊರಾ ಅಬ್ಬೆ | | 
ಆಳ್ಮನ್‌ (ಸಾ ; ಪರ್ವತಪುತ್ರಿಯಾಳ್ಮ | 
ನೆಜೀೆ ರಕ್ಷಿಪುದೆನ್ನನು (ಉಮಾ ಶ. ೨೪); ಬಿಲ್ಲನೇಜಲು ಗುರುವು ಧನು! | 
ರಾಶಿಗೆ ಬರಲು ತಲ್ಲಣವು ಪಿರಿದಕ್ಕು ಕಲ್ಲಮೇಲೆಲ್ಲ ಬೆಳಸಕ್ಕು ಆಳ್ಮರಿಗೆ 5 
ತಲ್ಲಣವಕ್ಕು (ಸರ್ವಜ್ಞ. ೧೫೮೮). ಆಣ್ಮ್ಮ: “ ಆಣ್ಮಂ, ಎಜಕೆಯಂ, ಬಲ್ಲಹಂ | 
—ಈ ೩ ಅಧಿಪತಿಗೆ ಪೆಸರ್‌” (ಕ ಶ ಸಾ. ೧೬-೩೨೦) ; * ಆಣ್ಮೆಜಕಿಯ | 
ಬಲ್ಲಹಂ ವಲ್ಲಭ ತಾನಧಿಪತಿಗೆ ನಾಮಮಕ್ಕುಂ” (ಕನಿಕಂ. ೧೪೮) ; ನಿನ್ನಾಣ್ಮ 
ನುಮಂ ನಿನ್ನ ಮಯ್ದುನನುಮಂ ನೀನೊಪ್ಪುಗೊಳ್ಳೆಂಬುದುಂ (ಪಂ ಹ | 
೭-೩೯ ವ); ಜಯನಧುಗಾಣ್ಮನಾಗಿಯುಮಸೌಮ್ಯನೆ (ಶಾಂತಿಪು. | 
೧೧-೬೬) ; ನಮ್ಮಾಣ್ಮನ ಬೆಸನದೀ ವನವ ಕಾದಿಹೆವು (ಸಾಳ್ವಭಾ. ೬-೧೬); 
ಸೊಲ್ಫೆಣ್ಣಿನಾಣ್ಮಂ . «ಎ ಐದೆ (ಭಾವಚಿಂ. ನೆಲದಾಣ್ಮನೊಳ ! 
ವೋಲಗದೊಳೊಪ್ಪಿದನಾ ಬಲವೈರಿಗೆ ಪಡಿಯೆ ನಿಸಿ (ಹದಿಬ. ೧-೧೦). | 
ಆಟ್ಕಿ: ಬಯ್ವೊರಬ್ಬೆಯ ಆಟ್ಮ (ಎಕ. ೫೪7, ತುಮಕೂ. ೯೩-೨೦ ; 780); | 
ಬಿದ್ಧ ಬಗದತ್ತಿ ಆಣಿ ಗಣ್ಣುಕ ದ ಗಣಿ ಪೊಕ್ಳೆ ಆಬ್ಬಯ ಆಟ್ಮ pe 
ನಾಳ್ಗಣ್ಣನ್‌ (ಎಇ. ೫೫1೪, ೨೬-೧೧ ; 885) ; ಶ್ರೀಮುತ್ತರ Rb | 

| 
| 


ಇ. 120-1, ೧೬-೧೯ ; 9ನೆಯ ಶತ) 


10 


೧-೩೦); 


ಪೊಸವೆಣ್ಣಿರಟಕ್ಮಿ £ರಾಟ] ಬೀಸಿತಪ್ಪ ಸ್ಯ ನ್‌ (ಎಕ. XV, ಅರಸೀ. 
೨೧೫-೪; 890). ಔ "ಆಟ್ಮ' ಇದು " ಆಳ್ಮ' ಎಂಬುದರ ಅಪಲಿಖಿತ. 
[ಆಳ್ಕ್‌* -ಮ. / ತನಿ ಆಳನ್‌, ಆಣನ್‌ ಎ ಗಂಡ; ಮಲ. ಆಣ್ಮ]: 
ಆಳ್ಮಂದಿ, ಆಳುಮಂದಿ (ನಾ). ಮನುಷ್ಯರ ಸಮೂಹ; ಜನರ | 20 
ಸೀತ ಸೇವಕ ಜನ: ಮುಪ್ಪುದಲೆಯಂತೆ ಕೊಡಲಿಯ ಹತಿಗೆ! 
ಕಂಪಿಸಿದೆ ಕಾಣದೊ ಬೃಹನ್ಮಸ್ತಕಂ ಹಿಗ್ಗುತಿರಲಾಳ್ಮಂದಿ ಕುಗ್ಗುತಿರಲಾ 
ಮಲೆಯ ಪೆರ್ಮೆ (ಶ್ರೀರಾಮಾ. ೨೫೯-೮೨೬). ಆಳುಮಂದಿ: ಅಳು; 
ಮಂದಿಯ ಕಳುಹಿ ಮನದಿ ವಿಶಾಲ ವಿರಹದ ತಾಪದಲಿ . , . ವಿಭವವ | | 
ನುಳಿದನಾ ನೃಪತಿ (ನಳಚ. ೨-೪೮). [ಆಳ್‌ * ಮಂದಿ] | 
ಆಳ್ಮಾಡು, ಆಳುಮಾಡು (ಕ್ರಿ). ೧. ಆಳಾಗಿ ಮಾಡು; ಸೇವಕ; 
ನನ್ನಾಗಿ ಮಾಡು : ನಿನ್ನನಾಂ ನಂಬಿಸಿ ನುಡಿದಾಗ್ರಹದಿಂ ತಂದೆಮ್ಮರ | 
ಸಂಗಾಳ್ಮಾಡಿದೊಡೆ (ಪಂಚತಂ. ೧೩೪-೧೬). ೨, ಸೇವೆಮಾಡು ; ಸೇವಕ 
ನಂತೆ ವರ್ತಿಸು: ಪೊಡರ್ವ ಮಂಡಳಿಕರ ಮನದಂತೆ ಕರಮಸಿದಾದ| 
ಪರಾಕ್ರಮಧವಳನ ಮಧ್ಯ ಪ್ಪ ಪ್ರದೇಶಂ ನಾರಾಯಣಂ ತನ್ನಾಳ್ಹ ಮಾಡಿ |30| 
ತಾನಾಳ್ಮಾಡಿಯುಂ ತಾನಳ್ಳಾ So DB ಮನಮನಳ್ಳಾಡಿಸು! 
ವಂತಾದುದು (ಪಂಪಭಾ. ೨-೬೯ ವ) ; ಜಿನಮುನಿಗಳಂ ಸಾರಲುಂ . . | 
ಸದ್ಮೃಷ್ಟಿಗಳಪ್ಪರಾಳ್ಮಾಡಲುಂ ಬಯಕೆ ತಿಣ್ಣವತಾಗೆ (ಧರ್ಮಾಮೃ. ೮-೯). 
ಕೂಡ! ೧. ಚೋಳನನಾಳುಮಾಡುವುದು ಗೂರ್ಜ್ವರರಂ ಸಲೆ | 
ತರ್ದಿಕುಂ ಕರಂ ಲಾಳನನಾಳಿಮಾಡುವುದು.,. ಕುಜುಗೋಡ ಕೋಟಿ | 38 
ತಾಂ (ಸೌಇಇ. Ix-i, ೨೯೬-೧೪ ; 1176). [ಅಳ್‌ * ಮಾಡು] | 
ಮೈ ಆಣ್ಮೈೆ (ನಾ). ಪೌರುಷ ; ಸಾಮರ್ಥ್ಯ; ಶಕ್ತಿ : ಕಳುಹಿದೆನು' | 
ಗಗನ. ನಿನ್ನನವರಿರ್ಪೆಡೆಗೆ ತಿಳಿಯಲವರಾಳ್ಮೆಯಂ ಕೈ ತನಡೊಳವನ | 
ಜಾತೆಯನೆಂತುಟಾದೊಡೆಂ ಕವರ್ತೆಗೊಳ್‌ (ಶ್ರೀರಾಮಾ. ೨೧೫-೧೨೯). | | 
ಆಣ್ಮ್ಯೆ : “ಆಣ್ಮೆಯು ಪರಾಕ್ರಮದಿ » (ಕಶರ. ೧೧). [60| 
| 
| 


ಹ 
ಚ [ಆಳ್ಕ್‌* -ಮೆ. / ತಮಿ. ಅಣ್ಮೆ,] 
ಆಳ್ಮೊಟ್ಟೆ (ನಾ). ಒಬ್ಬ ಆಳು ಹೊರಬಹುದಾದ ಹೊರೆ; 
ಹೊರೆ (ದಕ. ೬). [ಆಳ + ಮೊಟ್ಟೈ) 

ಆಳ್ವಡೆ (ನಾ). ಪದಾತಿಸೈನ್ಯ: ಎಡಬಲಗಡೆಗಳೊಳ್‌ ಆಳ್ವಡೆ ಕೋತಿ! 
ನೆಡಿಗಳೂಟ್ಟು ವಿಭೀಷಣನ ರಕ್ಕಸವಡೆಯದು ಪಗೆವಡೆಯಂ ಮುಂ ಗಡೆ 
ಯೊಳ್‌ ತಾಂಗೆ (ಅದ್ಭುತ. ಸ [ಆಳ್‌ * ಪಡೆ) | 


ನ' 


ಆಳ್ವಲ್ಮೆ (ನಾ). ಮನುಷ್ಯನ ಸಾಮರ್ಥ್ಯ, ಶಕ್ತಿ : 


ಆಳ್ವೆಸಂಗೆಯ್‌ 


ಆಳ್ವಜ್ಞೆ ಚ್ಸೆ (ನಾ). ಒಬ್ಬಾ ಕೆಯ ಹೆಸರು: ಅಲವಾವುನ ಹೆಣ್ಣತಿ ಆಳ್ವಬ್ಬೆ 
ಕಟ್ಟ ಸಿದ ಕೆಲಕಿಯನ್‌ (ಎಕ. ೫, ಚಿಕ್ಕಬ. ೩-೬; 953). [ಆಳ್‌ + ಅಬ್ಬೈ] 

ಆಳ್ವನ್‌ "ಆಳ್ಕ್‌' ಪ 

ಆಳ್ವರ (ನಾ). ೧. ಒಬ್ಬ ರಾಜನ ಹೆಸರು: ಚೀರನೆದೆ ಹವ್ವನೆ ಪಾಜಕಿ 
ದುದಂಧ್ರನುಬ್ಬೆಗಂಬಡುತವೆ ಕಂದಿದಂ ಕುಸಿದನಾಳ್ವರನಾಲಿಸಿ ಪೊಯ್ವ 
ಭೇರಿಯಂ (ಎಕ. 1೪, ಹುಣಸೂ. ೧೩೭-೨೦ ; 1162). ೨. ಆಳುವವರು; 


ರಾಜರು: ಆಳ್ವರನೆಂದೊಡಾಳ್ವರನಾಳ್ವೆಸಗೆಯ್ಸಿದನಂನೃಭೂಮಿಪರಂ 
ಬಾಳ್ವೆರಸೆಯ್ದೆ ಬಾಳ್ವೆರಸು ಬಾಳ್ಗೆಲೆಗೊಂಡ , , . ಕುನ್ಹಳೇಶನೊಳು 
(ಎಕ. ೫1, ದಾವಣ. ೩-೭; 1121). [2] 


ಆಳ್ವರಿ "ಆಳ್ವೇರಿ' ನೋ. 

ಆಳ್ವರೆ "ಆಳ್ವೇರಿ' ನೋ. 

ಆಳ್ವೆಲ (ನಾ). ೧. ಸೈನಿಕರ ಅಥವಾ ಆಳುಗಳ ಬಲ: ಅಳ್ವಲದ 
ತೋಳ್ವಲದ ಬಾಳ್ವಲದ ಗರ್ವದಿಂದುರ್ವಿ ಮಲೆದ ಗರ್ನಿತೋರ್ನೀಶಬಳ 
ಮನೆಬ್ಬಟ್ಟಿ (ಪುಷ್ಪಪು. ೫-೫೧ ವ); ಆಳ್ವಲ, ತೋಳ್ವಲ (ಶಮದ. ೨೯೮ 
ಪ್ರಯೋ). ೨. ಚತುರಂಗಬಲದಲ್ಲಿ ಒಂದು ಭಾಗ; ಪದಾತಿ; 
ಕಾಲಾಳು: ಆಳ್ವಲಮುಳ್ಳಡಶ್ವಬಲಮಿಲ್ಲ ಭಟಾಶ್ವಬಲಂಗಳುಳ್ಳಡಂ 
ತೋಳ್ವಲಮಿಲ್ಲ ಭೃತ್ಯಹಯದೋರ್ಬ್ಯಲಮುಳ್ಳ ಡಮೇರ್ವ್ವಲಂಗಳಿಲ್ಲಾಳ್ವೆ 
ಸಗೆಯ್ಯದೇಕೆ (ಎಕ. ೪11, ಶಿಕಾರಿ. ೧೩೬-೨೬ ; 1068). [ಆಳ್‌ * ಬಲ] 

ಆಳ್ವಲ್ಮೆ , 


ತೋಳ್ವಲ್ಮೆ (ಶಮದ. ೬೭ ಪ್ರಯೋ). [ಆಳ್‌ * ಬಲ್ಮೆ] 


ಆಳ್ವಾರ್‌ "ಆಟಕ್ವಾರ್‌? ನೋ. 
ಆಳ್ವಾರು "ಆಟ್ವಾರ್‌' ನೋ. 
ಆಳ್ವಾಲಕ್ತಿ (ನಾ). ಆಳಿನ ಬಾಳು; ಸೇವಕನ ಜೀವನ: ಆಳ್ವರಸನೆಜಕ 


ದಿಂದಮೆ ಆಳ್ವಾಖ್ಕಿಗೆ ಬರ್ಕುಮೆಂಬ ನಾಲ್ಲುಡಿ (ಚಿಕವಿ. ೬-೨೭೩). 
[ ಆಳ್‌ * ಬಾಲತ್ತಿ] 


(ಆಳ್ವಿಕೆ "ಆಳ್ಕೆ' ನೋ. 
| ಆಳ್ವೆ (ಕಾ? ಸೇವಕತನ; ಕಿಂಕರತ್ವ: ಈ ಬೆಸಕಣ್ಮ ನೀನೆ ಯಾಂ 


ಸಮ್ಮ ನಾಳಿನಾಳ್ವೆಯೆನಗಪ್ಪೊ ಡೆ ನೀನೆನಗತ್ತ ಲಗ್ಗ ಮೆಂದಾಮ್ಮ 
ಗುಟ್ಡಿಂದು ನಿಮ್ಮಡಿಗೆ ಸೂಟದಜಕಿಂ ಬೆಸಸೆನ್ನ ನನ್ನೆ ಗಂ ( ಶಾಂತಿಪು. ೪-೨). 
[ಅಳ್‌ + ಇವೆ] 


ಆಳ್ವೆರಿ "ಆಳ್ಟೇರಿ' ನೋ. 
ಆಳ್ವೆರೆ "ಆಳ್ವೇರಿ' ನೋ. 
ಆಳ್ವೆಸ, ಆಳುವೆಸ (ನಾ). ಆಳಿನ ಕೆಲಸ ; ಊಳಿಗ ; 


ಸೇವೆ: ವೀರನತಿ 
ಬಲಂ ನಿನಗಾಳ್ವೆಸಕೆಂದಿರ್ದನಲ್ತೆ ಧೃಷ್ಟದ್ಯುಮ್ನಂ (ಪಂಪಭಾ. ೧೧-೫) ; 
ಶತ್ರುಮಂಡಲಿಕ ಮಂಡಳಿಯಂ .. . ಆಳ್ವೆಸಕೆದಂದು (ಎಕ. ೫1, ದಾವಣ. 
೪೨-೧೮ ; 1162). ಆಳುವೆಸೆ : ಪದಕೆಆಗಿದ ಮೋಹನನಾದೀಶ್ವರ ಬೆದಜ 
ದಿರೆನುತಭಯವನು ಮುದದೀವುತಧಟನು ನೀನಾಳುವೆಸಮಾಡಿ ಹೋಗೆ 


ನಲು (ತ್ರಿಪುಸಾಂ. ೨೩-೨೫೮). [ಆಳ್‌ + ಬೆಸ] 


 ಆಳ್ಚೆಸಂಗೆಯ್‌, ಆಳ್ವೆಸಕೆಯ್‌, ಆಳ್ವೆಸಗೆಯ್‌ (ಕ್ರಿ). ಸೇವೆಮಾಡು ; 


ಊಳಿಗಮಾಡು ; ಚಾಕರಿಮಾಡು : ನರರುಂ ಖೇಚರರುಂ ಸುರ 
ಪ್ರತತಿಯುಂ ಪೂಣ್ಣಾಳ್ವೆಸಂಗೆಯ್ವರ್‌ (ಧರ್ಮಾಮೃ. ೩-೨೩೨) ; ಆತಂಗ 
ಗಿದಾವಾವಾಳ್ವಿ ಸಂಗೆಯ್ದ ಪೆವೆನೆ (ಜಗವಿ. ೭-೩೯). ಆಳ್ವೆಸಳೆಯ್‌. 
"ಆಳ್ವೆಸಕೆಯ್ಸು' ಪರಾ. ಆಳ್ವೆಸಗೆಯ್‌ : ತಮಿಸ್ರಗುಹಾಕೂಟಸ್ಥಿತನೆಂ 
ನೀನೆನ್ನ್ನನಾಳ್ವುದಾಳ್ವೆಸಗೆಯ್ವೆಂ (ಆ ದಿ ಪು. ೧೩-೨೯) ; ಕೇರಳ ಕಳಿಂಗ 
ಸಿಂಧು ವಿಷಯಾಧಿಪರಾಳ್ವೆಸಗೆಯ್ಕೆ ಧಾಶ್ರಿಯಂ ಲೀಲಿಯಿನಾಳ್ಹು (ಕಣ. 


1, ೩೦-೧೨; 1222). [ಆಳ್ವೆಸ * ಕೆಯ] 


ಆಳ್ವೆಸಂಗೊಳ್‌ 


ಆಳ್ಪೆಸಂಗೊಳ್‌ (ಕ್ರಿ). ಸೇವೆಯನ್ನು ಕೈಕೊಳ್ಳು; ಊಳಿಗಮಾಡು : | | 
ಈ ನೇಮಂಗಂಡಾಕ್ಷಣದೆ ಬಂದಾಳ ಸಂಗೊಂಡು ಬಾಲ್ವುದೆಂದೊಡೆ: ! 


ಕೇಳ್ಪು ಕೆಳರ್ದು ( 


(ಶಾಂತೀಶ್ವ. ೧೫-೧೧೫ ವ). 


[ಅಳ್ವಿಸ + ಕೊಳ್ಳ) | 
ಆಳ್ವೆಸಕೆಯ್‌ “ಆಳ್ವೆಸಂಗೆಯ್‌' ನೋ. ise 
ಆಳೆ ್ಲಿಸಕೆಯ್ಬು, ಆಳ್ವ ಸಗೆಯ್ಸು (ಕ್ರಿ). ಆಳಾಗಿ ಮಾಡಿಕೊ; ಸೇವೆ; (ಆ 
ಯನ್ನು ಮಾಡಿಸು: ಗುಣನಿಧಿ ನಂದಿವರ್ಧನನನಾಡುವನಾಳ್ವೆಸಕೆಯ್ಸಿ | | 
ವಿಶ್ವಧಾರಿಣಿಯನವಜ್ಞೆಗೆಯ್ಕುದೆ (ಶಾಂತಿಪು. ೯-೧೦೪) ; | 
ನಿನ್ನಾ ಳ್ವೈಸಕೆಯ್ಸಿ ಕೊಳ್‌" (ಗದಾ ಯು. 
ಕವರ್ದು ಭೂಪರನಾಳ್ವೆಸಕೆಯ್ಸಿಕೊಳ್ವಜೇ 
(ಜಗವಿ. ೧೮-೩೪). ಆಳ್ವೆಸಗೆಯ್ಸು : 
ಗೆಯ್ಸಿದನ್‌ ಜು 


ನಮ್ಮನೈವರ' 

ಅನಿಮಿಷರುಳ್ಳುದಂ | | 

ತಾರಕವೀರನಂ |10 | 

ಆಳ್ವರನೆಂದೊಡಾಳ್ವರ[ನ]ನಾಳ್ವೆ ಸ, | 

ಕುನ್ಹ ಳೇಶನೊಳ್‌ (ಎಕ. ೫1, ದಾವಣ. ೩-೭; 1121). i 

[ಅಳ್ವಿಸ * ಕೆಯ್ದು] | | 

ಅಳ್ವೆಸಗೆಯ್‌ "ಆಳ್ವೆಸಂಗೆಯ್‌' ನೋ. | 

ಆಳ್ವೆಸಗೆಯ್ಗ್ಸು “ಆಳ್ವೆಸಕೆಯ್ಸು' ನೋ. 

ಆಳ್ಗೆ ರಿ, ಆಳುವೇರಿ, ಆಳ್ವರಿ, ಆಳ್ವರೆ, ಆಳ್ವೆರಿ, ಆಳ್ವೆರೆ (ನಾ). | 

೧. ಕೋಟಿಯ ಸುತ್ತಣ "ಸೋಕೆ; ಕೋಟಿಯ ಎ ತ ರವಾದ | 
ಗೋಡೆ: ಇಂದ್ರಿಯಂಗಳೆಂಬ ಕೊತ್ತಲಂ ನಿರ್ಮಿಸಿ ಅಶೆಯೆಂಬಾಳ್ವೇ | 

ರಿಯಂ ಸೃಜಿಸಿ (ವಚಶಾ. 11, ೧೪೧) ; ಅಂಬರಂಬರಂ ಬೆಳೆದ ಚೆನ್ನರನ್ನ ದ | | 

ಕೋಟಿಯಿಂ ಪವಳದಾಳ್ವೇರಿಯಿಂ ಮಾಣಿಕ್ಯದ ತೆನೆಗಳಿಂ (ಧರ್ಮ ಪ. [20] 

| 

| 

| 

| 

| 

| 

| 

| 

| 

| 

| 

| 

| 

| 

| 


೭-೪೪) ; 
ೀಯನಂ . 


| 


೧-೪೮ ವ); ದೇಶಾಧಿಪ ಕೃಷ್ಣರಾಯರಿಗೆ ತಡ ತೋಟವ ಬರಗುಡೆ | 
ನೆಂದು ಶೇಷ ಮೂಡೀಸತೂನಣಿ ವಜ್ರದಾಳ್ವೇರಿ ಲೇಸಾದುದೇವಣ್ಣಿಸುವೆನು : 
(ಮೋಹತ. ೩-೮) ; ಅಳ್ವೇರಿ ನೆಲಗಟ್ಟ ನ ಳ್‌ ನಾಗಭುವನದಿಂ ನಾಕ! 
ಲೋಕಂಬರಂ ಖಾಜ ಬಳೆದ ಕೋಂಟಿ( ಚಿಕನಂ.೪-೧೦). ೨. ಕೋಟಿಯ! 
ತೆನೆಯ ಹಿಂಬದಿಯಲ್ಲಿ ಸುತ್ತಲೂ ಓಡಾಡಲು ಮಾಡಿರುವ ದಾರಿ. 
ಆಳುವೇರಿ: ೧. “ಜಯಃ, ವಪ್ರಃ- ಈ ೨ ಆಳುವೇರಿಯ ಹೆಸರು” | 
(ನಾಚಿರಾ. ಕಿ); ಅಂಗಕೋಟಿ ಭುಜ ಆಳುವೇರಿ ತಲೆ ತೆನೆ ಕಣ್ನು ಅಂಬು | 
ಗಂಡಿ ಕಾಡುವ ಅರಸು ಆಸುರಾಜ (ಕಲ್ಯಾಶಾಂ. ೪೦); ಅೀಳುತಿರ್ಜುತು 
ಗಿರಿಗಳಟ್ಟಿ ಳೆಯಾಳುವೇರಿಯ ಮೇಲೆ ತೆನೆಗಳ ಸಾಲ ಸರಿಸದ ಸಬಳ ನೆಗಹು | 
ತ್ತಿ ರ್ದವರಿಬಲವ (ತೊರರಾ. ೬-೧೭-೪) ; ಊರ ಹೆಬ್ಬಾಗಿಲಿಕ್ಕಿತು ತಮ್ಮ 130 
ಪಡೆಯಾಳುವೇರಿಯ ಹತ್ತಿತುಬ್ಬಿನೊಳು (ಭರಚ. ಜಾ): ಆಳ್ವ ರಿ? 
೧. ಪುರಪೀಥೀಲತೆಗಳ್‌ ಕುಡಿವರಿದಪುವೆನೆ ಮುಂದೆ ತೆಜಪುವದಯದೆ | 
ಸುತ್ತುಂ ಪರಿನಡೆದುದು ಪುರಜನಮಾಳ್ವರಿಗಳ ಕೊತ್ತಳದ ಮದಿಲಮಾಡದ | | 
ಮೇಲಂ (ವರ್ಧಪು. ೫-೫೨); ಅರುತ್ತೆ ಕೋಟಿಯೊಳಾಳ್ವರಿಯ ಮೇಲೆ | 
ಸೇನೆಯಂ ನೆರೆಯಿಸಿ ಬಳಸುತ (ಬಸಪ. ೧೬-೧೪) ; ತೊಳಗಿದುದಿಂತು . ಕ 
ಇಂದ್ರಮಣಿಯಾಳ್ವರಿ ಬಜ್ಜರಗೊತ್ತಳಂಗಳಗ್ಗಳಿಸಿರೆಪೆರ್ಮೆವೆತ್ತು ಪರನೈಶಿ | | 
ಪುರಂ (ಶಬಶಂ. ೧-೫೪). ಆಳ್ವೆರೆ: ೧. ಅರಿಬಳ ಪ್ರಹರಣನಿವಾರಂಗಳ | 
ಪ್ಪಾಳ್ವರೆಯ ತುಣುಗಲಂ (ಪುಷ್ಪಪು. ೭-೬೯ ವ). ರ ೧. ಬಗೆ, 
ಗೊಂಡುಂ ದೇಸೆವೆತ್ತಾಳ್ವೆರಿಯ ತುಜುಗಲಿಂ . . . ಕರಮೆಸೆಗುಂ ವಿಶ್ರು 
ತೋತ್ತುಂಗ ವಪ್ರಂ (ಸುಕುಮಾ- ೧೦-೫೭) ; ಸೊಗಯಿಪಾಳ್ವೆ[ಪಾಠಾಂ. | 
ಳ್ವ)ರಿ ಡೆಂಕಣಿ ಸಾರಮಾಗಿಯಗ್ಗೆ ಳಿಸುವ ಗೋಪುರಂ ಪುಲಿನೊಗಂ | 
ಮೆಆಕೆಗುಂ ಪುರದೊಳ್‌ (೧೨೪. ೨-೭೯). ಆಳ್ವೆರೆ: ೧. ಪುದಿದಿರ್ದಟ್ಟಳಿ: 
ಪೆಚ್ಚಿದಾಳ್ವೀಆತಿ [ರೆ] ಯಗುರ್ವಾಗಿರ್ದ ಮೀಲ. ತ್ತಳಂ (ಎಕ. ೪, ಅರಸೀ. 


:25 


| 
“| 
| 


೫-೧೧ ; 1194). | 1 
[ಆಳ್‌ + ಪರಿ. / ತಮಿ, ಆಳ್ವಾರಿಎ ಕೆಕೆಯ ಏರಿಯ ಒಳಭಾಗದ 45 | 
ದಾರಿ?) | | 


೭೧೬ 


ಆಅಕ್ಕರ (ನಾ). ಆರು 


ಅಣಡಿ, 


ಆಳ್ವೇಲಿ (ನಾ). ಮನುಷ್ಯರೇ ನಿಂತುಕೊಂಡಿರುವುದರಿಂದ ಆಗಿರುವ 
ಬೇಲಿ: ಸಿದ್ಧ ಖೇಚರರೆ ತಾಮಾಳ್ವೇಲಿ[ಪಾಠಾಂ. ರಿ]ಯಾಗಿಂತು ನಿಚ್ಚಲು 
ಮೋರಂತಿರೆ 'ಕಾವರೀ ದೊರೆತು ಕಾಪೀ ನಂದನಕ್ಕಿಂದ್ರನಾ (ಸಂ ಪಭಾ. 

"೯ + ಗ! 

ಆಳ್ಟೊಂ "ಆಳ್ಕ್‌? 

ಆಳಿ fy (ನಾ). ಸಸುಮೃನ ಸಂಪತ್ತು: 

[ಆಳ್ಕ್‌ + ಸಿರಿ) 

ಆಟ್‌, ಆರ್ಕು » ಆಜ್ಯು (ಕ್ರಿ). ೧. ಸಮರ್ಥವಾಗು; ಶಕ್ತವಾಗು ; 
ಆರ್ತ (ಭೂತಕ್ಕ ೈ) ; ಆಪ್ಕ ಆರ್ಪ (ಭವಿಕೃ): ಗಳು ಜಟ 
ಲಾಜದೆ RE ದೇಶಿ ಬೇಆ್‌ವೇಆಪ್ಪುದಜೇಂ (ಕವಿರಾ. ೧-೪೬); 
ಎನ್ನ ಗೆಲಲ್‌ ವಜ್ರಗಿರಿಯನಾರ್ಕುಮೆ ವಜ್ರಂ (ಆದಿಪು. ೧೪-೨೯); 
ಇಆಕಯಲ್ಯಣ್ಕೂವರೀಯಲಾಜರರೆಬರ್‌ (ಎಕ. 11, 962) ; 
ಗೆಲಲಾರ್ಪೊಡಿಜಂದುಗೆಲ್ವುದು ಗೆಲಲಾಜದೊಡಣ್ಮೆ ಸಾವುದಾಳ್ಲಿ ನಿತೆ ಗುಣಂ 
(ಗದಾಯು. ೨-೨೧) ; ಚತುರ್ದಶಿಯೊಳಿರ್ಪುದು ಪವಾಸಮನಾಆದೊಡೇಕ 
ಭುಕ್ತಮಂ ಮಾಬ್ಬುದು (ಅನಂಪು. ೧೦-೭೧) ; ದೇವಂಗಾಆದೆ ಧರ್ಮಿಯಂ 
ಬಡಿದರ್‌ (ಪುಷ್ಪಪು. ೧೨-೮೬) ; ಕೃಷ್ಣರಾಯನ ಕರುಣಕವಚವನೊಡೆಯ 
ಲಾಪನೆ ಎಮ್ಮ ಕೈದುಗಳು (ಕುವ್ಯಾದ್ರೋ. ೪-೮). ೨. ತಾಳಿಕೊಳ್ಳು ; 
ಸರಿಸು; ಸಹಿಸು: ಶೀತಕ್ಕಾಆದಳ್ಳಿ (ಕಾವ್ಯಸಾ. ೬೯೪ ಶೂದ್ರಕ); ಇಲಿಯ 


೫-೮೧). 


ಆಳ್ಸಿರಿಗೆ ಕಖುಬುವುದು ದೈವಂ 


(ಟ್‌ ತ್ಕಾ. ೪೧-೨೨). 


೧೩೩-೧೫ ; 


ನು 
ಕಾಟಿಕ್ಕಾಜದೆ ಮಠಮಂ ಬಿಸುಟು ಪೋಗಲೇಂ (ಪಂಚತಂ. ೩೦೩-೨೩); 


ಮಹಾರಥರೆಸುಗೆಯನು ನೀನೆಂತು ಸೈರಿಸಲಾಪೆ (ಕುವ್ಯಾದ್ರೋ. ೪-೩೬). 
ಆರ್ಕು : ೧. ಇವಳು ಪ್ರೀತಿಸಿದ ರೀತಿಯನ್ನಂತೂ ಹೇಳಲೇ ಆರೆ (ನಡೆದಾ. 
11, ೯೪೨); ನುಡಿಯಲು ಆರಳು ನಿಲ್ಲಲು ಆರಳು (ಕವಿಸೋ. ೫೫-೧೩). 
ಆಯು: ೧. “ಅಜು- ನಿರ್ದ್ರವೇ, ಗ ಚೆ? (ಶಮಧಾ). 
ಆರ್ಪಶಕ್ತಿ - ಆದಷ್ಟು ಶಕ್ತಿ; ಶಕ್ತ್ಯನುಸಾರ: ಅಲ್ಲಿಗೆತ್ತಾನುಂ 
ಬಂದಿರಪ್ಪೊಡೆನ್ನಾರ್ಪಶಕ್ತಿಯಿಂ ಭತಕ್ತಿಗೆಯ್ವೆನೆಂದು ಗೋಲಾಂಗೂಲಂ 
ಪೇಟ್ಮು ಪೋಪುದುಂ (ಪಂಚತಂ. ೧೧೦-೪). 

[ದೇ ॥ ತಮಿ. ಮಲ. ಕೊಡ. ಆತ್‌; ತೆಲು. 
ಆತು] 


ಆಟ್ಕು ; 


ಆಂತು, 


ಅಕ್ಷರ; "ಓಂ ನಮಃ ಶಿವಾಯ' ಎಂಬ 
ಮಂತ್ರ; ಷಡಕ್ಷರೀ ಮಂತ್ರ: ಭಕ್ತಿಗೆರಡಕ್ಕರವು ಮುಕ್ತಿಗೆರಡಕ್ಕರವು 
ಭಕ್ತಿಯಿಂ ಮುಕ್ತಿ ಪಡೆಯುವರೆ ಬಿಡದೆ ಆಜಕ್ಕರವ ಹೇಳು (ಸರ್ವಜ್ಞ. 
೩೦೫). [ಆಜು * ಅಕ್ಕರ] 

ಆಅಟಿ "ಆಊಾಟ್ಕ' ನೋ. 


' ಆಂಡಿ, » ಆರಡಿ, (ನಾ). ೧. ಆರು ಕಾಲುಗಳುಳ್ಳ ಕೀಟ; ದುಂಬಿ; 


ಸಾಗಾ ಭ್ರಮರ: ""ಆಜಡಿ- ತುಂಬಿ” (ಶಮದ. ಪರಿ. ೨); 
4 ಆಜಿಡಿಯೆಂದು ಷಟ್ಬಿ ದಂ? (ಕರ್ಣಾನಿ. ೫೮೯) ; ಕೋಕಮಳಕಾನೀಕಂ 
ಗಳಂ ಸೊರ್ಕಿದಾಜಡಿಗೆತ್ತಾಜಡಿ ಸುತ್ತು ತು ೦ ಬರೆ ಬನಂ ಬರ್ಪಂತೆ 
ಬಂದಾಕೆಗಳ್‌ (ಪಂಪಭಾ. ೭-೮೬) ; ಇಡಿಕಿಜದಿಹ ಪುಷ್ಪದೊಳು ಗಂಧ 
ವಿರಲಾಜಡಿ ತುಡುಕುವುದೆಂದು ನೆಲದೆ ನಿಡುವೇಜಃನೊಳು ಪರಿಮಳವೆತ್ತು 
ರಂಜಿಪ ಮುಡಿವಾಳೆವಸರವೊಪ್ಪಿದುವು (ನೋಹತಶ. ೩-೧೬) ; ವನಜದಲರ 
ನುಳಿದಾಜಡಿಗೆ ಬೊಬ್ಬುಳಿಯ ಪೂಪವಿನೊಳ* ಮಧುವುಂಟಿ (ಜೈ ಮಿಭಾ. 
೧೦-೧೨) ; ಆಜಡಿ ಪಾದರಿಯೊಳ್‌ ಪಾದರಿ ಬನದೊಳಲ್ಲದಿಲ್ಲ (ರಾಮಾಶ್ವ. 
೮-೨). ೨, [ವೀಕೈ] ಆರು ಮೆಟ್ಟಿಲು; ಷಟ್‌ಸ್ಕ ಸೈ ಲಭಾವ. "ಆಅಡಿ 
ಗೊಳ್‌? ಪರಾ. ಆರಡಿ, : ೧. ಸ ಟರಡಿಯೆನೆಲ್‌ ಭ್ರಮರ (ಕಶರ. 
ರುಂಕಾರದಿಂ ಕಾದಲರ್ಗುಬ್ಬೆಗವನೊಡರಿಸುತ್ತಾರಡಿಗಳು 
(ಆಜ್ಕು * ಅಡಿ] 


೧೧) ಡೆ 


(ಶೇಷರಾ, ೧೬-೧೭). 


ಆಅಡಿ ೭೧೭ 


9 


ಆಅಡ್ಕಿ, ಆರಡ್ಮಿ (ನಾ). ೧. ಸುಲಿಗೆ; ದರೋಡೆ (?) : ಜೆನ್ಡಿಯುಂ | 
ಕಳಚುಮಾಜ[ಡಿ]ಯುಮಾಗಳಿದನೆ ಕಾದಿ ತ ನ್ನ್ನ ನಾಳ್ಡಾತ ಸಯೆ | 
(ಸೌಇಇ. ೫1-1, ೧೧೨೭ ; 865) ; ಆಅಡಿ ಬಂದಿ ಕಕ್ಳು  ಕಳಪೊಟ್ಟ ಜಿ ತಾಂ | | 
ಪರಿ ಮುತ್ತು ಡಾವರಂ ಸೂಜಕೆ ನಿರೋಧ ನಿಗ್ರ ಸಡಖ ದ್ರನಮಾಯಿಲ | | 
ಮೊತ್ತು ಜೊತ್ತು ಮೇಲೇಆಜಕೊಳಗೇಣು ದೂಲುಮಜವೊಳ್ಳು ಡಿ ವಂಚನೆ | 5! 
ಯೆಂಬುಪಾಯಮಂ ಪಾಜಕಿಸಿ ಧರ್ಮಮಂ ನಿಜಸಿ ಪಾಲೆಸನೇಟ್ಟುದು | 
ದೇಶವನಂಂ ನೃಪಂ (ಸೂಕ್ತಿಸು. ೧೬-೮) ; ಬಆನಿಲ್ಲಾಜಡಿಯಿಲ್ಲ ಕಳ್ಳರ | 
ಭಯಂ ಮುನ್ನಿಲ್ಲ (ಜಾಧಪು. ೩-೬). ೨. ಬಾಧೆ ; ಹಿಂಸೆ; ಕಾಟ; | 
] 

| 

| 

| 

| 

| 


ತೊಂದರೆ: ಅಬ್ಬದೊಳಾ ಆಡಿ ವರಕುಚಯುಗ್ಮದೊಳಲ್ಲದೆ ಕಠಿಣ | 
ವೃತ್ತಿಯಿಲ್ಲಾ ನಾಡೊಳ್‌ (ಧರ್ಮಪ. ವಿರಹದೊಳೀಕೆಗಕ್ಕ | 1 
ಬಿಸಜಂ ವಿಸಜಂ... ಹಂಸೆ ಹಿಂಸೆ ಮೊರೆವಾಜಡಿಯಾಣಅಡಿ ತಿಂಗಳಿಂಗಳಂ' 
(ಗಿರಿಕು ೪-೧೪೧) ; ಲಂಚಂ ಕವರ್ತೆ ಸೆಜಕಿ ಕೋಳಿಂಚಿ ಬರಂ ಪಸವು। 
ಮಾರಿ ಬಂದೀಗ್ರಹಣಂ ಮಂಚಲ್‌ ಕಳವಾಜಡಿ ಭಯಸಂಚಯಮೆಂಬವಜ | 
ಪೆಸರುಮಿಲ್ಲಾ ನಾಡೊಳ್‌ (ಪುಸ್ಪಪು. ೨-೫) ; ನೆತ್ತಿ ಕಣ್ಣಾಯ್ದಧನುತೆಗೆ 
ನಗೆಯೊತ್ತಿತಾಆಡಿ ಸುಜನಮಾರ್ಗವ ಕೆತ್ತುದಟಮಟವೀ ಸುಯೋಧನ! 15; 
ಸೌಮನಸ್ಮದಲಿ (ಕುವ್ಯಾಅ. ಓರಿಇ. ೨೨-೬೯) ; ಜನಪನಾಜಡಿಯನಾನೆಯ 
ದೊಂದು ತೊಂಡ ಗುರುನಿನ ದುರಾಚಾರಮಂ ಮಾಣಿಸಲ್ಪಲ್ಲರೇ 
(ಸಮ್ಯಕ್‌, ೨-೭೫) ; ಆಜಡಿಗಳಳಿಯೊಳು ಜಳದಿ ಭಂಗ ಕನಿಷ್ಠ ನನಗಲ್ಲ 
ಗಳೊಳಗಲ್ಲದೆ ಕುಂತಳಭೂಮಿಯೊಳು ಕಾಣಿಸವು (ಶಂಕದಾ. ೧- ೪೨); | 
ಅವರ ಜಾಣ್ನುಡಿ ವಿಟಜನಂಗಳಾಣಡಿ (ಭಿಕ್ಪಾಚ. ೨-೧೪). ೩, ದ್ವೇಷ; [al 
ಹಗೆತನ." ಆಜಡಿಕಾಟ ? ಪರಾ. ಆರಡ್ಮಿ: ೧. ಹುಸಿ ಕಳವು ಡಂಭಕತ್ತ | 
ನುಸುಳು ಆರಡಿ ತಳ್ಳಿ (ಸುಸಾರ. ೧೨) ; ಆರಡಿಗಳುಂಟು ಪಗಲಲರಿನಲ್ಲಿ | 
(ರುಳ್ಮಾಂಗ. ೪-೧೯). [ 
(ದೇ, ॥ ತಮಿ. ತೆಲು. ಆಜಡಿ ಎ ನಿಂದೆ, ಹಾನಿ, ಭಂಗ, ದುಃಖ] | 
ಆಖಡ್ಕಿ (ನಾ). ಒಂದು ಊರಿನ ಹೆಸರು (7): ಅದಿವಾರದಲ್ಲೂ !25 | 
ಭಿ ಹೊಂಗಗೌಡನಾಆಡಿ ದೇಸಿಗಾವುಂಡನ ಆಳು ಯುದ್ಧ ದಲು | 
ಶಿವರೋಕಕೆ ಸಂದ (ಮೈಆರಿ. ೧೯೨೮; ೮೪-೨ ; ?). 
(ಆಜು? + ಆಡಿ?) 
ಆಲಡಿಕಾಅ (ನಾ). ೧. ಹಗೆ; ಶತ್ರು: “ಪರಿಪಂಥೀ ಖಲು ಆಜಡಿಕಾಅ; ! 
ನಂತೆ” (ನೀತಿವಾ. ೨೨) ; ಕೊಲೆ ಹೊಲೆಯಲ್ಲದ ಧರ್ಮವ ಸಲೆ ನೆಗಟ್ಟುದು | 
ನರಕ ಹೇತುನೆಂಬರ್‌ ಪಿರಿದುಂ ಕೊಲೆ ಹೊಲೆಯುಳ್ಳೇಅನಂ | | 
ಸುಖ ಹೇತುವೆಂಬರಾಜಡಿಕಾಜರ್‌ (ಸಮಪ. ೧೩-೨೯); 
ಕೌರವನ ಬಲವ ಹೊಕ್ಕು ಮಾಜ ದ ವಿಕ್ರಾಂತದಿಂದ ಮಾಜಾಂತ 
ಮಂಡಳಿಕರ ಸಾ ಜೇನುಕೂಜಯನೊಜಸುವಂದದೊಳು | 
(ನೇಮಿಸಂ. ೨೯-೨೯). ೨. ದರೋಡೆಕಾರ; ಹಿಂಸೆಮಾಡುವವನು:! 
ಆಜಡಿಕಾಅನನಾರುಂ ದೂಜರೆ ದಲ್‌ ಕೊಂದು ಕುಡಿದು ಬೇಳ್ಪ ಂತಿರಲಿಂ | 
ನೂಜು ವಿಗತಾತ್ಮಜನಂ ಮಾಅಜಾದನಾ ಸುನಕಶೇಷನೆಂಬಾ ಮುನಿಯಂ | 
(ಸಮಸ. ೧೦-೧೦೯) ; ಸಿರಿಯಿಲ್ಲದವನು ಕುಲಹೀನನನಿವೇಕಿ ದುಶ್ಚರಿತ | 
ನಾಆಡಿಕಾಜ ಭೂ ಭಾರಕ೦ಂ ಪಿಸುಣನುರುತರದ್ರೋಹಿಯನ್ನಯಕಾಜ | i 
ನೆಂದು ನೆಲನೆಲ್ಲ ನುಡಿಯುತ್ತು ಮಿಹುದು (ಸಮ್ಯಕ್‌. ೨-೬೨). [40 
[ಅಜಡ್ಮಿ * -ಕಾಜ) ಓ 
ಆಖಡಿಗೆ (ನಾ). ಸುಲಿಗೆ ಮಾಡುವವನು; ದರೋಜಿಕಾರ. "ಆಅಡಿ| | 
ಗತನ' ಪರಾ. [ಅಜಡ್ಡಿ*-ಗೃ) 
ಆಅಡಿಗತನ (ನಾ). ದರೋಡೆ; ಸೂರೆಮಾಡುವ ಸ್ವಭಾವ: ಧೂರ್ತ | 
ವೃತ್ತಿ ಗೆ ಮೊಗಂಗುಡದಾಣಡಿಗೊಂಡು ಕಾಡುವಾಜಡಿಗತನಂ (ಮನ್ನ ವಿ. 
[ಆಜಡಿಗ+ - -ತನ] 


೧-೩೮); 10 


ಆಜಡಿಕಾಜ ! 


] 
| 
i 
| 
| 
[35 
| 
I 
[| 
i 


t 


451 


೫0) 


ಆಅಡಿಗೊಳ್ಳ್‌ 


ಆಐಡಿಗಳ್ಳ (ನಾ). ಸುಲಿಗೆಗಾರ; ದರೋಡೆಮಾಡುವ ಕಳ್ಳ : ಬಿದಿ 
ಯೆಂಬಾಣಡಿಗಳ್ಳ ನೆನ್ನನುಜನಂ ಗೋವಿಂದನಂ ನಿರ್ನೆರುಯ್ವುದುಂ (ಆದಿಪು. 
ಬಿದಿಯೆಂಬಾಜಡಿಗಳ್ಳೆ [ಪಾಠಾಂ. ಗಕ್ಕ]ನಿಂದಮುಟ್‌ವಾಯ್ದ 
ವರ್ಗ್ಗಂ (ಕಾವ್ಯಾವ. ೮೦೫); ಜವನೆಂಬಾಜಡಿಗಳ್ಳ೦ ತವಕದಿನಸುನೆಂಬ 
ವಸುವನುಯ್ಯದೆ ಮಾಣಂ (ಧರ್ಮನಾ. ೫-೮೭) ; 
ನೋ). (ಅಜಡ್ಡಿ * ಕಳ್ಳ] 
ಆಅಡಿಗುರುಳ್‌ (ನಾ). ದುಂಬಿಯಂತೆ ಕಪ್ಪಗಿರುವ ಕುರುಳು; 
ಭ್ರಮರಕುಂತಳ: ಅಣಡಿಗುರುಳ . . . ನೀಟಕಿಯ ನನಲಾವಣ್ಯದ 
ಸಿರಿಯನದೇನಂ ಬಣ್ಣಿಪೆನು (ಜಯಳಾ. ೩-೬೫) ; ಆಜಡಿಗುರುಳ ಮಾನಿನಿ 
ಕೇಳು (ಮೋಹತ. ೧೦-೪೦). 
ಆಅಡಿಗುರುಳಳ್‌ - ದುಂಬಿಯಂತೆ ಕಪ್ಪಾದ ಕುರುಳುಳ್ಳವಳು ; 
ಭ್ರಮರಕುಂತಳೆ: ಆಜಡಿಗುರುಳಳನಾಸೆವಟ್ಟಿಲ್ಲರು ಮೋಜಕಿಯ ಬಾತು 
ಕೊಂಡಿದ್ದು ನೀಜಕಿಯೊಬ್ಬಗೆ ಮಾಲೆಯಿಡೆ ತಮ್ಮ ಲಜ್ಜೆಯ ಮಾಜ 
ಜಾಜುವರದು ಬದುಕೆ (ಭರಚ. ೫೫-೨೬). [ಆಜಡಿಿ * ಕುರುಳ೯) 
ಆಖಡಿಗೆಯ್‌ (ಕ್ರಿ). ದುಂಬಿಯನ್ನಾಗಿ ಮಾಡು; ಭ್ರಮರ 
ವಾಗಿಸು : ಬಸವಾದಿ ಪ್ರಮಥರ ಚರಣಸಾರಸಗಳಿಗೊಸೆದೆನ್ನ ಮನವ 
ನಾಜಡಿಗೆಯ್ದೆನು (ಕೈಕವ. ೪ ಪಲ್ಲವಿ). [ಆಜಡ್ಗಿ * ಗೆಯ್‌ (ಆ ಕೆಯ್ಸ್‌)] 
ಆಖಡಿಗೊಳ್ಳ್‌, ಆರಡಿಗೊಳ್‌ (ಕ್ರಿ). ೧. ಹಿಂಸೆಮಾಡು; ಸೂರೆ 
ಹೊಡೆ: ರಾಗದ್ವೇಷಲೋಭಂ ಕಾರಣಮಾಗಿ . . . ಆಜಡಿಗೊಳ್ವರುಂ 
ಕಳ್ಳೋರುಂ (ವಡ್ಡಾರಾ.೧೨೬-೧೬); ಧೂರ್ತವೃತ್ತಿಗೆ ಮೊಗಂಗುಡದಾಆಡಿ 
ಗೊಂಡು ಕಾಡುವಾಜಡಿಗತನಂ (ಮನ್ಮನಿ. ೧೭-೧೩) ; ಮೋಕ್ಷದ ಬಟ್ಟಿ ಗಟ್ಟಿ 
ಬಿಡವಾಜಡಿಗೊಳ್ವ ದುರಂತದುಷ್ಟಕರ್ಮಕ್ಷುಭಿತೋಗ್ರ ತಸ್ಕರರ (ಜೀವಸಂ 
೨-೫). ೨. ಮೋಸಮಾಡು; ವಂಚಿಸು: ನಿಂದ ಮಂದಿಗೆ ತೋಟ 
ತೋಟ! ಅಜಡಿಗೊಳುತೆ ಬಂದರ್ಗೆ ದೊಟಃ ನೆಜಕಿ ಸಾಜ ನೋಡಿರಿಯೆನುತೆ 
(ತಿರುರ. ೧೩-೧೭) ; ವನಿತೆಯನಾಣಡಿಗೊಂಡೆಯಾ ವಿಧಿಯೇ (ಹಚಕಾ. 
೧೨-೩೧ ರ). ೩. ದೂರು; ನಿಂದಿಸು; ಅಪಮಾನಿಸು : ಗಾವಿಲನಾಗಿ 
ಚಿಃ ಕಿಡಿಸಿ ಚಾರುಚರಿತ್ರಮ ೦ ತೊಜಕಿದೆಮ್ಮುನಾಜಡಿಗೊಂಡು... 
ಪೊರ್ದಿದೈ ಜಿನದೀಕ್ಷೆಯಂ (ಧರ್ಮಾಮೃ. ೮-೬೬) ; ದೇವರಾರೋಗಣೆ 
ಮಾಡಿದ ಮೇಲೆ ಮುಂದಿರ್ದ ಪರಿಯಾಣಮಂ ತೆಗೆದು ಇನ್ನೊಂದು ಪರಿ 
ಯಾಣಮಂ ತನ್ನಿ ಎಂಬ ಕಷ್ಟನ ನೋಡಾ ಆ ಅಗಲನಾಜಡಿಗೊಂಬ 
ಪಾಪಿಯ ನೋಡಾ (ಚನ್ನನ. ೪೨-೨). ೪, ದ್ವೇಷಿಸು;: ಪಾಆದ 
ತುಂಬಿಯಂ ಕಜತೆಯೊಳೊಂದಿರದಿಂದುವನಿಂದು ದರ್ಶನಕ್ಕಾಅಡಿಗೊಳ್ಳ 
ದಂಬುರುಹಮಂ ಬಿಜುಸಾಗದ ರನ್ನಮಂ. .. ಜಡೆಜಭವಂ... ಒಡರ್ಚಿ 
ದನೆಂದೆನೆ (ರಾಜತೇ. ೩-೧೫, ೧೬). ೫. ಆತಂಕಪಡು ; ಸಂಕಟಿಪಡು: 
ಆಜೀವು ಮಜವೆಯೆಲ್ಲಿಂದ ಬಂದಿತ್ತೆಂದು ಆಜಡಿಗೊಳಲೇತಕ್ಕೆ (ಅವರೇ. 
೬೮). ೬, ಆರು ಕಾಲುಗಳನ್ನು ಹೊಂದು, --ಪಡೆ. ೩, ೬: ಗ್ರಹ 
ದಂತೆ ಪುಯ್ಕಲಿಡುವರ್‌ ತುಂಬಿಯಂತಾಜಡಿಗೊಳ್ತರ್‌ (ಧರ್ಮಾ ನ್ಯು. 
ಆರಡಿಗೊಳ್‌ : ೪. ಯದುರಾಜಂ... ಪ್ರಜಾನುರಾಗಕ್ಕೆ 
ಪಾತ್ರನಾಗಿ ರಾಜ್ಯಂಗೆಯ್ಯುತುಂ ತನ್ನೊಳಾರಡಿಗೊಂಡೆಡೆಸಂದಿರ್ದ ದುರು 
ಳರಪ್ಪ ಕೆಲಬರಂ ಪಾಳೆಯಗಾರರೆಂ ಪಾಳೇಳಿಸಿ (ಮರಾಚ. ೧-೩೭). 
[ಅಅಡ್ತಿ * ಕೊಳ್‌] 
ಆಖಡಿಗೊಳ್ಳ್‌ (ಕ್ರಿ). “೧. ಜೇನುಹುಳದಂತೆ ಗ್ರಹಿಸು. 
೨. ಷಟ್ಟಲಗಳಿಂದ ಜ್ಞಾನಾನುಭವ ಸಂಪಾದಿಸಿಕೊಳ್ಳು” 
(ಸರ್ವಜ್ಞ. ಟೀಕೆ): ಮೂಜಜಂದಲಿ ಹೊಣಗೆ ತೋಜರುವದನು ಗುರು 
ಆಣಜಕಿಂದೊಳಗೆ ತೋಜದಡೆ ಶಿಷ್ಯ ತಾನಾಜಡಿಗೊಂಬ (ಸರ್ವಜ್ಞ. ೭೧). 
` (ಅಜಡ್ಮಿ * ಕೊಳ್‌] 


೩-೫೨) ; 


( ಕಾವ್ಯಸಾ. ೧೧-೩೭ 


೩-೮೧). 


ಸಂ 


ಆಅಡಿತನ 


ಆಅಡಿತನ (ನಾ). “ಶತ್ರುಭಾವ” (ಕೈವಲ್ಯ. ಟೀಕು): ಮೂಅವಸ್ಥೆ | 
ಯನೊಂದುದಿನದೊಳ್ಳೆದುವ BR ರಿಯನು ಕಂ | 
(ಕೈವಲ್ಯ. ೨-೧೯-೪). [ಆಅಡ್ಮಿ + - ತನ] 
ಆಅಡಿದಾಣ (ನಾ). ೧. ದುಂಬಿಗೆ ಸ್ಥಾನವಾದುದು: ನಿಜದಿಂ ಮದ | 
ಮಳಿನಂ ಧೃತರಜನುರುಮಾತಂಗ ಧರ್ಮನಾಆಡಿದಾಣಂ. ..ಹಸ್ತಿ | | 
ಮೂರ್ಪನೇನೆತ್ತಆವಂ (ಪುಷ್ಪಪು. ೭-೬೫). ೨. ಹಿಂಸೆಯ ನೆಲೆ: ಕಡು| | 
ನಿಮಿರ್ದ ಕೊಂಬುಕೊಂಬಿನೊಳೆಡೆನಿಡದಲರ್ದಲರ ತೊಂಗಲಿಂ ಪುದಿದು | 
ಮಣಂ ಗಡಣದಿನೆಯ್ತಂದೆಜಪಾಜಡಿಗಾಜಡಿದಾಣಮಾಯ್ತು ಸಂಪಗೆ] | 
ಪಲವುಂ (ಕಬ್ಬಿಕಾ. ೫೯). [ಆಆಡಿ,ಿ ೬ ತಾಣ] | 
| 
| 
| 
| 


5 


ಆಅಡಿದುಂಬಿ (ನಾ). ಹಿಂಸೆಮಾಡುವ ದುಂಬಿ: ಆಜಡಿದುಂಬಿಯ 10 
ನೋನದೇಕೆ ಪೆತ್ತನೊ ಬಿದಿಯೆಂದು . . . ಅವಳೇಂ ಬೆದಲುತ್ತುಮಿ! 
ರ್ಪಳೊ (ಜಗವಿ. ೧೧-೩೭). [ಆಆಡ್ಕಿ * ತುಂಬಿ] | 

ಆಖಡಿವಣ್ಣ (ನಾ). ದುಂಬಿಯ ಬಣ್ಣ 

[ಆಆಡಿ, * ಬಣ್ಣ] 

ಆಖಡಿನಸುಳೆ (ನಾ). - ಆಅಡಿವಟಾ : ಮಿಜುಗುವ ಮೆಯ್ಕ ಸೊವಡ ;15 
ಸೊಗಸಿಂಗೆ ಬಂದೆಜಗುವಾಣಡಿವಸುಳೆಗಳ (ಶ್ರೀಪಾಲ. ಇಂಟ ; ಪೊಸ | 
ಕಮ್ಮಂಗಳವೆಯ ತೆನೆಯ ತುದಿಯ ... ಆಜಡಿವಸುಳೆಗಳು (ಜಯಕಾ.| | 
೧-೩೯). [ಆಜಡಿ, + ಪಸುಳೆ] 

ಆಅಡಿವಣಅಂ (ನಾ). ದುಂಬಿಯ ಮರಿ; ಗುಂಗೀಹುಳುವಿನ ಮರಿ: 
ಪೊಂದಾವರೆಯ ಬಂಡನುಂಡುಣ್ಮುವಾನಂದದಿಂ ಮೈಮಜಕಿದು ಜಿನುಗು 
ವಾಜಡಿವಆಿಗಳ ಕಳಕಳವನಾಲಿಸಿ ವಿರಹಿಗಳು ಸಲೆ ಬೆರ್ಚಿ (ಕುರಾಸಾಂ. 
೪-೪೭). [ಆಜಡ್ಮಿ * ಮಲ] 

ಆಅಡಿವಅಂನೆದೆ (ನಾ). ದುಂಬಿಯ ಮರಿಗಳಿಂದಾದ ಬಿಲ್ಲಿನ ಹಗ್ಗ; | 
ಎಳೆಯ ಭ್ರಮರಗಳಿಂದಾದ ಬಿಲ್ಲಿನ ಹುರಿ: ಆಜಡಿವಜಂವೆದೆಯೆನೆ 
ಕುರುಳ್ಗಳ್ಳ ಪೊಸಪವಳದ ಗುಂಬದಡಿಯ ಚಿಲ್ವೆನೆಯಥರಂ (ಜ ಯ ಕಾ. 25 
೩-೬೦). [ಆಜಡಿವಟ + ಹೆಡೆ (೮ ಪೆಡೆ)) IS 

ಆಖಡಿವಿಂಡು (ನಾ). ದುಂಬಿಗಳ ಗುಂಪು, -ಸಮೂಹೆ: ಅಜಡಿ 
ವಿಂಡು ಬಿಲ್ಲನೀರರ ಪಡೆ (ಕಟ್ಟಿಕಾ. ೨೦೧). [ಆಜಡಿ, * ಪಿಂಡ್ಕು) 

ಆಐಡಿವೆಣ್‌ (ನಾ). ಹೆಣ್ಣುದುಂಬಿ: ಆರಲ ತೊಡಂಬೆಯೊಳಿಟ್ಟು | 
ಮಜಕಿಯ ಮೇಲೆ ಮೊರೆವಾಆಡಿವೆಣ್ಣಳಂತೆ (ಶ್ರೀಪಾಲ. ೨-೮೦). 130 
[ಆಅಡ್ಮಿ + ಪೆಣ್‌] | 
ಆಐಡಿವೆದೆ (ನಾ). ದುಂಬಿಗಳಿಂದಾದ ಬಿಲ್ಲಿನ ಹಗ್ಗ ; ಭ್ರಮರಗಳಿಂ 
ದಾದ ಹೆದೆ: ನನೆವಿಲ್ಲಾಆಡಿವೆದೆಯೇಜುವವೊಲ್‌ NT SE 
ಪ್ಪುವ ರೂಪಿಗೆ ಮಿನುಗುವ ಮಾಜುಂಜವ್ವ ನವೇಆಕಿ ವಿರಾಜಿಸುತಿರೆ 
(ಜಯಕಾ. ೩-೬೪); ವಿಗ್ರಹಕೆ ನಮಗಿಕ್ಷುಚಾಪವಾಆಡಿವೆದೆ ಸಮಗ್ರ | 
ಕುಸುಮಾಸ್ತ್ರಂಗಳಿಲ್ಲ ನೋಡೆನ್ಮದೊಂದುಗ್ರ ಸಾಯಕವ (ಜೈಮಿಭಾ. 

[ಅಜಡ್ಡಿ + ಹೆದೆ (< ಪೆದೆ)] | 

ಆಅಡು (ಕ್ರಿ). “ಬೊಬ್ಬಿಡು, ಒದರು ” (ಬಸವ. ಕೋಶ) : ಆಕಳ ಕಳ್ಳರು | 
ಕೊಂಡೊಯ್ದರೆನ್ನದಿರಿಂ ಭೋ, ನಿಮ್ಮ ಧರ್ಮ ಬೊಬ್ಬಿಡಿದಿರಿಂ ಭೋ, | 
ನಿಮ್ಮ ಧರ್ಮ ಅಜಡ[ಪಾಠಾಂ. ಆಜಸ]ದಿರಿಂ ಭೋ (ಬಸವ. ೮೨೯). |40 
ಐ ಈ ಶಬ್ದ "ಆರಿಡು? ಎಂಬುದರ ಅಪಲಿಖಿತ. [3] 

ಆಅಲೂರಗನ್‌ (ನಾ). ಒಬ್ಬಾತನ ಹೆಸರು (9): ಇಟ್ಟು ಇತ್ತಮಣ್ಣ | 
ಆಜಲೂರ ಗನಾವಚಜಕಿ ಗುಣಸಾಗರ ತಮ್ಮಡಿಗಳ್ಲೆ ಕೊಟ್ಟಿ (ಎಕ. 1೪, 
ಗುಂಡ್ಲು ನೇ. ಆ೮-೭ ; 750). 2] 

ಆಉಾಟ (ನಾ). ರೋಗದಿಂದ ನರಳುವವನ ವೇದನೆ, ಕೂಗು; |45 

ನರಳಾಟ (ಕ). (ದೇ. ॥ ತಮಿ. ಆಊಾಟ್ಟ ; ತೆಲು, ಆರಾಟ) 


: ಆಜಡಿವಣ್ಣದಾಗಸಕೆ (Bua 


೩-೧೦೧). 


20 


| 
ಕ 


೭-೩೮). 


೭೧೮ 


ಆಅಕಿಸು 


ಆಊಾಟ್ಟ, ಆರಾಟೃ, ಆಆಟ (ನಾ). ನೀರಾಟ; ಜಲಕೇಳಿ : ಗುಡು 
ಗುಡಿಪ ಮೊಟಗಂ . . . ಹಿಂಗದ ದನಿಗೆತ್ತು ಬಿಗುರ್ತೊೋಡಿ ಕರ್ಮಡುವಿನ 
ತಡೆಂಗುಂಡಿಯೊಳಡಂಗುವುನೆನೆ ಅಆಖಾಟಿಕೆಂದು ಯೂಥನಾಥಂ ಮುಂದಿರೆ 
ಕಳಭಂ ಬಲಟಾವರೆ... ನೀರ್ದಾಣಮಂ ಪುಗುವಾನೆವಿಂಡಿನಿಂದೆಯುಂ 
(ರಾಮಾ ಶ್ವ. ೩-೧೬). ' ಆರಾಟ್ಮಿ: ರಾಜ್ಯದಲ್ಲಿ ಬೇಟಿ ಗೀಟಿ, ಆಯನ 
ಆರಾಟ ಇರಬೇಕು. ಇವುಗಳ ಮೂಲಕ ಜನಗಳಲ್ಲಿ ಮೈಬಲವು ಬರುತ್ತ ದೆ 
(ಕೋಟಚಿ. ೫೧). ಆಅಟಿ (ರೀವ್‌). 

[ಅಲ್ಕಾ * ಆಟಿ. ್ಭ ತಮಿ. ಆಜಂ ಎ ನದ್ಮಿ] 

ಆಜಂಗೊಳ್‌ (ಕ್ರಿ). (?): ನೆರವಿಯನುರವಣಿಸಿ ಪಾಯ್ದು ಬೀದಿವರಿದಾಟ 
[(ಪಾಠಾಂ. ದಾದಿ]ಗೊಂಡು ಸಿಕ್ಕಿದ ರೂಪಿನ ತಲೆಯೊಳ್‌' ನಿಳಿಲ್‌ ನಿಕ್ಕೆಂದು 
ತರ್ಗಿ ನುರ್ಗಿ ಕರ್ಚಿ ಕೊಡಹುವ ನೆಚ್ಚಿನ ಗೋವಂ (ಗಿರಿಕ. ೨-೧೦೫ ವ). 
“ನಾಗಾಲೋಟ ಓಡು, ರೋಷೋನ್ಮತ್ತವಾಗು, ಹುರಿಪುಗೂಡು” 
(ಪ್ರಭಣ್ಣ). 0 ಆ ಅಾಗೊಳ್ಳು ಇ ದಾರಿಬಿಡಿಸಿಕೊ, ಪಕ್ಕಕ್ಕೆ ಸರಿ 
ಎಂದರ್ಥವಾಗಬಹುದು. ಡರು ಆಜು - ದಾರಿ, ಪಕ್ಕ. 

(ಆಆ? + ಕೊಳ್‌] 

ಆಲಾಲ್‌ "ಆಜ್‌ಲ್‌' ನೋ. 

ಆಲಾಸು, ಆರಿಸ್ಕು '(). ೧. (ದೀಪವನ್ನು) ನಂದಿಸು; (ಬೆಂಕಿ 
ಯನ್ನು) ಅಳಿಸು: ವಿರಹಾಗ್ನಿಯನಾಜಃಸುತೆ (ಪಂಪಭಾ. ೧-೬) ; ಸಿಡಿಲ 
ಕಿಚ್ಚಿನ ಬೇಗೆಯನಾಜಕಿಸಲ್‌ ರ್ತ ತಾಣಂ (ಕಾದಂಉ. 
ಸ); ಘನಮೋಹಪಂಕಮಂ ತೊಳೆದು ನಿರರ್ಗಳ ಶೋಕಶಿಖಿಯನಾಟ್‌ಸಿ 
ಮುಖಾಂಬುಜಮಂ ಮುರಿದಿತ್ತು ತನ್ನವಂಗೆ . . . ಮುದ್ದಿಸಿ (ಉದ್ಭಟ. 
೧೦-೧೦೮). ೨. (ದುಃಖ, ಕೋಪ, ಆಯಾಸ ಮುಂತಾದುವನ್ನು) 
ರಣ ಶಾಂತಗೊಳಿಸು : ಸೇಡೆಯನಾಆಕಸಿ ನಾಳೆ ಪೋಕೆಂ 
ದೊಡೆ (ವಡ್ಡಾರಾ. ಎಂತಾನುಂ ಮೃದುವಚನಂಗಳಿಂ 
ಮುಳಿಸನಾಜಕಸುತ್ತಿರ್ದನ್‌ ( ಸಂಪಭಾ. ೭-೫೮ ವ); ಭವದ್ವಿರಹದೊಳಿರ್ದ 
ವಲ್ಲಭಿಯನಾಆಕಸು (ಜಗವಿ. ೧೨-೧೧) ; ಏಜ ನೋವಿನೊಳಾದ ತೃಷ್ಣೆಯ 
ನಾಆ್‌ಸುವರಿವಆಳವೆ ಸಾಕಿವ ತೋಣದಿರು ತೆಗೆ ತೊಲಗು (ಕು ವ್ಯಾ ಭೀ. 
೧೦-೨೬) ; ಬಳಲಿಕೆಯನಾಜಕಿಸುವ ನೆನದೊಳು (ಚಿಬಪು. ೧೧-೧೪). 
೩. (ದ್ರವವನ್ನು) ಇಂಗಿಸು; ಒಣಗಿಸು : ಮಿಂದು ನಿಂದು ಮುಡಿಯಂ 
ಬಿಟ್ಟಾಆಸುತ್ತಿರ್ದ ಕಾಮುಕಿಯಂ (ಶಾಂತಿಪು. ೭-೧೩೪) ; ಪಸಿಯ ಕಲ 
ದೊಳಗೆ ನೆಲ್ಲಿಯ ರಸಮಂ ಮೇಣ" ಬೆಟಲ ರಸಮನೊರಸಿ ಬಟ ಕ್ಕಾಟ್‌ಸಿ 
ಪಾಲನಲ್ಲಿ ಪೊಯ್ದೊಡೆ (ಲೋಕೋಪ. ೮-೪೯) ; ತಲೆವಾಗಿಲೊಳು ಘರ್ಮ 
ಜಲವಾಜೀಪಸಿಯಳ (ಕಂನವಿ. ೬-೧೧೫). ೪. ತಣ್ಣಗೆ ಮಾಡು ; ತಂಪು 
ಮಾಡು: ಬುದ್ಧಿ ಯೊಡೆಯೊನ್‌ ಬಿಸಿಯಂಬಲಿಯಂ... ಕಿ.ಜಕಿಜೀದನೆ 
ಅಜಕಿಸುತ್ತಮುಣ್ಣುಂ (ವಡ್ಡಾರಾ. ೧೮೧-೧) ; ಬಿಸಿಲೆಸಕದಿಂದೆ ಕೊರಗಿದ 
ದೆಸೆವೆಣ್ಗಳ ಬಿಸುಪನಾಲ್‌ಪಂತಿರೆ ಗಿಳಿಗಳ್‌ ಪಸುರೆಜಕೆ ಬಾಲ್‌ಯ ಪೊಸ 
ಬಿಜ್ಜಣಿಗೆಗಳಿನೆಸಗಿಪುವು ತಣ್ಣೆಲರಂ (ಕಾದ 0 ಪೂ. ೧೩೦); ಕೆಂಡಮಂ 
ಕೀಳ್ಮೀಲೊಳಿಕ್ಕಿ ಪುಟಮಂ ಮಾಡಿಕೊಂಡಿಳಿಸಿ ತೆಗೆದಾಜಕಿಸುತವೆ ಮುಚ್ಚಳ 
ದೆಗೆದು (ಸೂಪಶಾ. ೧-೨೧). ೫. ತೃಪ್ತಿ ಪಡಿಸು; ಸಂತೋಷಪಡಿಸು: 
ಕಪ್ಪುರದ ರಜಂ ಮುಸುಕಿದುದೆನೆ ಪುದಿದೇನಾಣ*ಸಿದುದೊ ಪೊಳೆನಮೃತ 
ಕಿರಣನಮೃತಕರಂಗಳ್‌ (ಆದಿಪು. ೧೨-೧೧) ; ಜನಪನ ಕೋಪದ ಬಟ 
ಯೊಳೆ ಜನಿಯಿಸಿ ಜನಮಂ ಪ್ರಸಾದರಸವಾಜಕಿಸುಗುಂ (ಪುಷ್ಪಪು ೯-೩೮). 
ಆರಿಸ್ಕು: ೧. ದೀಪವನ್ನಾ ರಸ ಮಲಗಿಕೊ (ರೂಢಿ). ೨. ನೆತ್ತರ ಸೋರ್ವ 
ಗಾಯಕ್ಕೆ ಮದ್ದಿರ್ಕ್ಯಿ ನೋವನಾರಿಸಿದರ್‌ (ಚಂದ್ರಸ.೩೫). ೩. ಗಂಗೆಯು 
"ಧಣೇರ' ಅರಿವೆಗಳನ್ನು ಆರಿಸಿ ಇಸ್ತ್ರಿ ಮಾಡಿಟ್ಟ ಳು (ದಾಸಹು. ೫). 
೪. ಕಾಫಿಯನ್ನು ಆರಿಸಿ ಕುಡಿಯಬೇಕು (ರೂಢಿ). [ಆಜು + -ಇಸ್ಕು] 


೮೪-೨೭) ; 


ಆಯ್ಕು 


ಆಲಿಮುಖ 


ಅಜ್ಜು ಆರ್ಕು (ಕ್ರಿ). ೧. (ದೀಪ ಮುಂತಾದುವು) ನಂದು; ಅಳಿಸಿ; | ಆಲ್ಕು "ಆಟ್‌? ನೋ. 


ಹೋಗು; ಅಡಗು: ಗುಹಾದ್ವಾರಮಂ ಪೂರ್ವೋಕ್ತ ಕ್ರನುದೊಳೆ ತೆಜ್‌ | ! ಆಜ್ಕು, ಆರ್ಕು (ನಾ). ೧. ಒಂದು ಸಂಖ್ಯಾವಾಚಕ; ಐದರ 
| 


ದದಣ ಬೆಂಕಿಯಾಜುವನ್ನೆ ಗಂ » » ಪೋಗೆ (ಆದಿಪು. ೧೩-೭೮ ವ); | | 
ಆಜದ ಕೋಪಪಾವಕನಿನಣ್ಣನ ನನ್ನಿಯನಿಲ್ಲಿ ಮಾಜುವೆಂ (ಪಂಪಭಾ. | 
೭-೧೧) ; (ಚಾವುಂಪು. ೬೦-೨೨೧; ಗದಾಯು. ೯-೪ ನೊ ©. | 5! 
೨. (ದುಃಖ, ಕೋಪ, ಸಂತಾಪ, ಆಯಾಸ ಮುಂತಾದುವುಗಳು), 
ಶಮನವಾಗು; ಶಾಂತವಾಗು: ಧರ್ಮಪುತ್ರನ ಶೋಕಮನಾಜ! | 
ನುಡಿದು (ಪಂ ಪ ಭಾ. ೧೧-೧೦೮ ವ); ಭಯಂಕರಾಟಿನಿಯೊಳಿನ್ನೆವರಂ | 
ನೆಲಸಿರ್ದ ಸೇಡೆ ನೀಂ ಕರುಣಿಸಿದಾಗಳಲ್ಲದವರ್ಗಾಆದು (ಪ ೦ಪಭಾ. 
೯-೪೨); ಎನ್ನಆಲಾಆಿದೊಡಾಗಡದೆಂಬೆನೆ (ಗದಾಯು. ೫-೫೧) ; ನಿನ್ನ! | 
ನಕಾರಣಬಾಂಧನನಂ ನೋಡಿಯೆ ಶೋಕವಾಅ್‌ದುದು (ಕಾದಂ ಪೂ. | i 
೯೯೩); ಶ್ರಮಮಾಜಕಿ ಬಂದಲ್ಲಿಗಲ್ಲಿಗೆ ವಿಶ್ರಮಿಸುತ್ತುಂ (ಸು ಕುಮಾ. | 
೨-೪೪ ವ); ಪೊಸಮಾಗಿ ಮದವಾಜಕಿ (ಪಾಠಾಂ. ವೇ] ಮಾನಂಕುರಂ | 

ದೋಜಕೆ (ಹಚಕಾ. ೩-೧೦). ೩. ತಣ್ಣಗಾಗು ; ತಂಪಾಗು : ಬಾಣ 

ಸಿಗಂ ಬಂದು ಬೋನಮೆತ್ತಿಯೋಗರಮಾಜಕದಪ್ಪುದೆಂದು ಪೇಲಕ್ನೊಡೆ 15 
(ನಡ್ಡಾ ರಾ. ೪-೨೩) ; ಮುನಿಸಂಮಾಡಿದರಾತಿನಾಥರಡಗಂ ಸುಪ್ಪಲ್ಲೆ | 
ಕೆನ್ನೆತ್ತರಂ ಕೆನೆಗೊಂಡಾಆಂದ ಪಾಲ್ಗೆ ದೊಂಡೆಗರುಳಂ ಕರ್ಬಿಂಗೆ ಲೆಕ್ಕ 
[ಕ್ಕ ತಂ]ದು (ಪಂಪಭಾ. ೧೨-೧೬೦); ಸುರರ ಹೂಮಳೆಯ ತಂಪಿಂ ನೆಲದ | 
ಬಿಸಿಯಾಣಕಿತು (ಹಚಕಾ. ೧೦-೨೭) ; ಕೋಮಳನ ಮಸ್ತ ಕದುಷ್ಮವಾಲದಿರೆ | 

(ಸಂಭಪ. ೬-೭). ೪. ಒಣಗು; ಬತ್ತು : “ಆಜು - ನಿರ್ದ್ರವೇ, ಸಮ|20 
ರ್ಥತ್ವೇ ಚ” (ಶಮಧಾ); ಮೆಯ್ಕೆಯ್ಯ್ಕೊಳ್‌ ಜಿಗಿಲ್ತಾಂತ ನಾಯಕರಂ | 

ಸುಂಟಗೆಯಾ[ಪಾಠಾಂ. ಯೂ]ಆಕಿದಂತೆ ರಥದೊಳ್‌ ಜೋಲ್ವನ್ನೆಗಂ | 

[ಕೋ)ದು (ಪಂಪಭಾ. ೧೨-೨೪) ; ಮುನಿನಿವಹಮಾಜಲಿಕ್ಕಿದ ತನುತರ। 

ಕಾಷಾಯವಲ್ಯವಸನಂಗಳಂ (ಕಾದಂಪೂ. ೨೭೫) ; ಪೊಸಮಿಡಿ ಶಲಾಟು | 

ತಾನದು ಪಸುರಾಜೀದ ಫಳನಿಕಾಯಮಕ್ಕುಂ (ವಸ್ತುಕೋ. ೩೧-೯) ; 
ಅದಟಂ ಮಂಡೆಯ ಮಾಸಾ [ಪಾಠಾಂ. ನಾ] ಜದ ತರುವಲಿ ನಮಗಮರಿ 
ಯನಾದವನವಂ ಪೆರ್ಚಿದೊಡಾ ಭವನುಂ ಜವನುಂ ಕದನದೊಳಾನಲೈ 
(ಅರ್ಧನೇ. ೮-೫) ; ವಿರಹಿಗಳ ಬಾಯಾಜಕ (ಸಿದ್ಧ ರಾ. ೪-೬೭) ; ನೀರ್ದೆ 
ಗೆದು ಬೆಂಚೆಗಳೊಳ್‌ ಕೆಸಃಚಾಜಕಿ (ಕಬ್ಬಿ ಕಾ. ೫೩) ; ಆಜುಹೋಯಿುತೆ | 


10; 


| 
| 
| 
| 
| 
| 
| 
| 
| 
| 


ಮೇಲೊಂದು : “ಆಣ - ನಿರ್ಧ್ರವೇ, ಸಮರ್ಥತ್ವೇ ಸೆಂಖ್ಯಾಯಾಂ ಚ” 
(ಶಮಧಾ. ನ); ಶ್ರೀ ಪ್ರಿಥುವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ 
ಭಟಾರರ ರಾಜ್ಯಂ ಒನ್ನುತ್ತರಮಭಿವೃದ್ಧಿ ಸಲೆ ಆಜನೆಯಾ ವರ್ಷಮೃವರ್ತ್ತ 
ಮಾನಮಾಗೆ (ಸೌಇಇ. 1x-i, ೫-೫; ಸು. 750) ; ನಾಲ್ಕು ಮೇದಮು 
ಮಾಜಂಗಮುಂ (ವಡ್ಡಾರಾ. ೭೨-೧೩) ; ಆಜನೆಯ ವಿಭಕ್ತಿಯೊಳಂ ಒಳವು 
ಗುರು ಲಘು ಭೇದಂ (ಕವಿರಾ. ೩-೧೫) ; ಸೀಮಂಧರನೆಂಬೊಂ ಅಜನೆಯ 
ಕುಲಧರಂ (ಚಾವುಂಪು. ೧೪-೫) ; ವೇದನಾಲ್ಯದಜಂಗವಾಜು (ಕುವ್ಯಾಆ. 
೨-೧೧). ೨. (ಆಲಂ) ಅರಿಷಡ್ವರ್ಗ: ಉಚಿತಂ ತಾನೆನಿಪಾಜ ಕಟ್ಟು 
ತಯಿದಕ್ಕೀಡಾಗದೇ ನಾಲ್ವರಂ ರಚನಂಗೆಯ್ಯದೆ ... ವಚನಬ್ರಹ್ಮದೆ 
ಮುಕ್ತಿಯೇ (ಸೋಮೇಶ. ೧೦೧) ; ಆಜಜಟ್ಟುಳಿಗಳನು ಮೂಜು ಕಂಟಕ 
ರನ್ನು ಏಆು ಜವ್ವನವ ತಡೆದಿಹರೆ ಶಿವ ತಾನು ಬೇಜಕಿ ಇಲ್ಲೆಂದ (ಸರ್ವಜ್ಞ. 
೩೦೮). ಆರ್ಕು: ೧. ಇಪ್ಪತ್ತಾಅರನೆ ವರ್ಷದು * * ೫ ಪುಲಿ ನೋಡಿ (ಎಕ. 
೫, ಕೋಲಾರ. ೭೮-೨; 751) ; ಪವಿತ್ರಾರೋಪಣಕ್ಕೆ ಪಣವಾರುಮಂ ಪಾರಿ 
ಖಾಯದಲು ನಡಸುತ್ತಂ ಬಪ್ಪರು (ಕೊಲ್ಹಾಶಾ. ೫-೪೧; 1076); 
ಆರುಹೆತ್ತವಳಿಗೆ ಮೂರು ಹೆತ್ತವಳು ಮುಲುಕು ಕಲಿಸಿದಳಂತೆ (ಗಾದೆ). 
ಆಖಂಗುಣಂ -[ರಾಜ್ಯಶಾ] ಸಂಧಿ, ವಿಗ್ರಹ, ಯಾನ, ಆಸನ, 
ದ್ವೈಧೀಭಾವ, ಸಮಾಶ್ರಯ ಎಂಬ ಆರು ರಾಜನೀತಿಗಳು : ಮು 
ದಿನಸಮಜವರುಮಾಜುಂಗುಣಂಗಳೆ ಮೂರ್ತಿಮಂತಂಗಳಾದಂತೆ ಮಂತ್ರ 
ಶಾಲೆಯಂ ಪೊಕ್ಳಿರ್ದಾಗಳ್‌ (ಪಂಸಭಾ. ೯-೧೨ ವ) ; ಅಜಂಂಗುಣದೆಜಕ 
ವೆಟ್ಟೀಜಚಾಜುಂ ಮಂಡಲದ ನಾಭಿ... ಆತೆಂ (ಶಾಂತಿಪು. ೨-೬೪). 
(ದೇ. ॥ ತಮಿ. ಮಲ. ಆಜು; ಕೊಡ. ಅರಿ; ತುಳು. ಅಜಿ; 
ತೆಲು. ಆಜು ; ಕೊಲಾ. ಆರ್‌ ; ಗೊಂಡಿ. ಸಾರುಂಗ್‌ ; ಕುವಿ.'ಸಜ್‌] 


25| ಆಯ್ಕ (ನಾ). (9) : ಪಡಿಯೆ ಆಅೊಡನೂರೂರೊಳ್‌ (ಎಕ. 1 


೧-೧೯ ; 466). (2) 


| ಆಯಿಗಂಡುಗೆ (ನಾ).' ಆರು ಖಂಡುಗದ ಅಳತೆ: ಕನಿ ಪೆರ್ಗ್ಗೆ 


ಜಕಿಯಾ ಕೆಲಗೆ `ಆಉುಗಣನ್ನಿ ಗಂ (ಎಕ. 1೪, ಸಾಗಮಂ. ೮೫-೬೮; 776). 
[ಆಣ್ಯು * ಖಂಡುಗ] 


ನೀರರಸ (ಕುವ್ಯಾಭೀ. ೮-೨೯) ; ಬಾಡಿತವಳ ಮೊಗ . , . ಅಧರವಾಲಃ [50 ಆಯುದಲೆ (ನಾ). ೧. ಆರು ತಲೆಗಳು. ೨. ಷಣ್ಮುಖ (ದಕ. 1). 


ದುದು (ಭರಚ. ೪-೪೮). ೫. ಸಮಾಧಾನಗೊಳ್ಳು ;ತಣಿ; ತೃಪ್ತಿ | 
ಹೊಂದು: ಅನೇಕ ಪ್ರಕಾರ ವಚನ ರಚನೆಗಳಿಂದಾಕೆಯ ಮನಮನಾಜಕಿ 
ನುಡಿಯುತಿರ್ಹಿನಂ (ಪಂಪಭಾ. ೪-೬೯ ವ); ಹಿತಮಲ್ಲೀ ಶೋಕ 
ವನೇಗೊ€ದಯನೆ ನೆಬುಧಸತ್ಸೂಕ್ತಿಯಿಂದಾಜಕಿ ಭೂವಿಶ್ರುತನಾಗಳ್‌ 
ಮಾಡಿದಂ ಲೌಕಿಕಮನತಿ ನುತಂ (ನೇಮಿಫು. ೩-೧೬೭) ; ಪುಳಕಾಂಕುರಂ 135. 
ಗಳುಬ್ಬರಿಸೆ ಮೃದೂಕ್ತಿಬಿಂದುಚಯಮಂ ಸವಿದಾಆಕಿ ವಿದಗ್ಧಚಾತಕಂ| | 


[ಆಣ್ಯು + ತಲೆ] 


| ಆಲುದಳೆ (ನಾ). ೧. ಆರು ಎಸಳುಗಳು. ೨. ಆರು ಎಸಳಿರುವ 


ಒಂದು ಹೊವು (ಬಸಪು. ಕಿ). [ಆಜಾ + ದಳ (ಇ ದಲ)] 


| ಆಅಣುದೆಲ್‌ (ನಾ). ಒಂದು ಬಗೆಯ ತೆರಿಗೆ: ಆ ಗಂಗನ ನಾಡು ನೆರ 


ದಲಿ ಆ ಗಂಗನ ನಾಡಿಂಗೆ ಆಜ ಜು ದೆಜಕೆ ಬಂದಲಿ ಕೂಡಲಿ ಯ 
(ಎಕ. ೪11, ಶಿವಮೊ. ೬೯-೨೨ ; 1320). [ಆಜು + ತೆಜಕ್ಕಿ] 


. - « ರಸಪ್ರವಾಹಮಂ ಸುರಿವುದು (ಲೀಲಾವ. ೧-೩೬). ೬. (ಗಾಯ) | ' ಆಲುನೆಲೆ (ನಾ). ಆರುಸ್ಥಾನ, ಅಂತಸ್ತು: ಅಜುನೆಲೆ ಮಂಟಪದ 


ಮಾಯು (8). ಆರ್ಕು: ೧. ದೀಪ ಆರುತ್ತಿತ್ತು (ಪುಟ್ಟ ರ. ೧).! ' 
೨. ಹೆದರಿಕೆ ಪಶ್ಚಾತ್ತಾಪ ಎಲ್ಲಾ ಆರಿಹೋದವು (ಗಂಗಾಸಾ. ೪೮) ; ಅವನ | i 
ಭಾವೋದ್ರೇಕ ಕೂಡಲೆ ಆರಿಹೋಯಿತು (ಪುನರು. ೧೭). ೩. ಹಾಲು (40 
ತುಂಬಬಿಸಿಯಾಗಿದೆ ಕುಡಿಯಲು ಆರಬೇಕು (ರೂಢಿ). ೪. ಪ್ರಭುವಿನ | 
ನಾಲಿಗೆ ಆರಿಹೋಗಿತ್ತು (ಬೆಟ್ಟಹೊ. ೧೮); ಆರಿದ ನೀರಿಗೆ ನೆಲವೇ ಸಾಕ್ಷಿ! | 
(ಗಾದೆ). ೬. ಗಾಯ ಆರುತ್ತಾ ಇದೆ (ರೂಢಿ). || 

[ಡೇ 1 ತಮಿ. ಆಜು, ಆಜ್ಮು; ಮಲ. ಆಜು; ತುಳು. ಆರು, ಆಜು; 
ಆಂಜಿಯು ; ತೆಲು. ಆಜು; ನಾಯ್ಕಿ. ಆರ್‌ ; ಪರ್ಜಿ. ಏರ್‌; ಗೊಂಡಿ. 
ಆರಾನಾ ; ಕುಣ. ಅಜ] | 


45 


ಮೂಜು ಕೋಣೆಗಳೊಳಗೆ ಬೇಜಕೊಂದು ಸ್ಥಾನದಲಿ ಲಿಂಗವಿಹುದು ಅಜಂ 
ನೆಲೆಯನು ದಾಂಟಿ ಮೂಜು ಬಾಗಿಲ ಮುಚ್ಚಿ (ಚನ್ನಸಾ. ೬೩ ಮಂತ್ರಪ್ಯ). 
“ಆರು ಆಧಾರ ಚಕ್ರಗಳು ” (ಚನ್ನಸಾ. ಕೋಶ). [ಆಜ್ಕು + ನೆಲೆ] 


|! ಆಜುಮಡಿ (ನಾ). ಆರರಷ್ಟು : ನೃಕೇಸರಿಗಾಜುಮಡಿ ಭುಜಬಲರ 


ಭುವನ ಕ್ಷೋಭಕೃತಬಲರ ತೋಜಕದನು (ತೊರರಾ. ೪-೭-೧೫). 
[ಆಜೂ * ಮಡ್ಮಿ] 


ಆಯಿಮುಖಿ (ನಾ). ಆರು ಮು ಖಗಳುಳ್ಳ ವನು; ಷಣ್ಮುಖ: 


ಬೇಟನ್ನು ದೈನಮಿಲ್ಲೆಂದು ಸಾಜುವಂತಿರ್ದವು ಫೊರಲ ಮೂರೇಖೆಗ 
ಳಾಲುಮುಖದಯ್ಯಂಗೆ (ಕುರಾಸಾಂ. ೬-೧೮). [ಅಯ್ಯು * ಮುಖ] 


ಆಹಕಡೆಗೈ (ಕ್ರಿ). ಆರು ಸ್ಥಳಗಳಲ್ಲಿ ತಂಗು, --ವಿಶ್ರಮಿಸು: ಧರಣಿಸನ | 


ಆಟ್‌ಟ್ತು (ನಾ). ಆರು ಎತ್ತುಗಳು (?) : ಪರಿಗೆಯ ಬನ್ನುಗಿಯರ್‌ 


ಆಲ್‌, ಆಳ್ಕ್‌, ಆಳ್ಕು (ಕ್ರಿ). ೧. (ನೀರಿನಲ್ಲಿ) ಮುಳುಗು ; ಅಟ್ಟ, 


ಆಲುವಣ (ನಾ). ೧. ಆರುಹಣಗಳಷ್ಟು (?). ೨. ಒಂದು ತೆರಿಗೆ: 


ಆಜುನಣ ೭.೨೦ ಆಟಿ, 


| ಆಟಕಿನಡು ಇ ಪೂರ್ಣವಾಗಿ ನಾಟು; ಸಮಗ್ರವಾಗಿ ಕೀಲಿಸು: 
ಫಲವಾದ ಮಣ್ಣೆಯಾಅಜುವಣಂ ಎಲೆಯ ಬಳ್ಳಿ ೧೦೦೦ಕ್ಕೆ ಮೂಜು | ಈ ಕುಚಂ ಚಪ್ಪಲರ್ದಾಟಕನಟ್ಟಿರ್ದೆಯೊಳಟಿರದೆಂಬ . . . ಲತಾಂಗಿ 
ಗದ್ಯಾಣಂ (ಸೌಇಇ. ೫-1, ೭೭-೨೬; 992) ; ಮಾನ್ಕೇಷು ದೇಶಮರ್ಯಾ| |  ಯೊಪ್ಪಿದಳ್‌ (ಲೀಲಾವ. ೧೩-೧೭). ಆಟಕಿಪುಗು, ಅಬಕಿವುಗು - ಪೂರ್ಣ 
ದಾಜುವಣಾನ್ವಿತಂ (ಇಆ. 212, ೨೪೭-೧೦೩ ; 1208) ; ಸಿದ್ಧಾಯ ಸೇಸಿ | ವಾಗಿ ಒಳಹೋಗು; ಸಮಗ್ರವಾಗಿ ಮುಳುಗಿ ಮರೆಯಾಗು : 
ಆಜುವಣ ಮನೆವಣ ಬಿಟ್ಟಿ (ಎಕ. 211, ತಿರುಮ. ೨೭-೪೫; 1290). 5 | 


ಸೊಪ್ಪಡಗಿರ್ದ ಕಾದಲನ ತಳ್ಪಿನ ಕಾಳೆಸಗಾಟಕೆಪೊಕ್ಕ ಮೆ ಯ್ಕೊ ಬ್ಬರೆ 
"ಅಜುವಣ' ಪರಾ. (ಆಜಿ * ಪಣ] 


| (ಲೀಲಾವ. ೧೩-೧೭) ; ಅಲಸಿಕೆ ಜಕ್ಕವಕ್ಕಿಗೆ ಜಗುಳ್ತರೆ ಪಕ್ಕದೊಳಾಟ್‌ 
| ಪೊಕ್ಕು ಜಕ್ಕುಲಿಸಿ ಸಡಿಲ್ಲು (ಚಂದ್ರಪು. ೮-೯೭). 
ಬೀಳ್ಕೊಂಡು ,ಮಾರ್ಗಾಂತರದೊಳಾಆ3ಡೆಗೈದು [ಪಾಠಾಂ. ಳಾಆಡಿಗೈದು] | | (ಡೇ. ॥ ತನಿ. ಆಟ್‌; ಮಲ. ಆಟು] 
ಹೊಳ್ಳನು ಹರನ ಕರುಣಾಸಿದ್ಧಿ ಸಾಧನನೆನಿಪ ಗಿರಿವನವ (ಕುವ್ಯಾ ಅ. | 


೪-೪೧). [ಅಲ್ಕು+ ಎಡೈ + ಗೈ (ಆ ಕೆಯ್ಮ್‌)) 


ಆಬಿದೊಳ್‌ ನರಲ್ವೊಡೆ ನರಲ್ವನ್‌ (ಅಶ್ವತ್ಥಾ. ೧೪-೨೧). ಆಳ: ಆಂಬು 
ನಿಧಾನದಾಳವನಆವುದೋ ನೊಣಂ (ಬಸಪು. ೬೦-೪೩) ; ರೊಪಿದೊಳ್ಳಿತು 
ರೇಖೆಯುಚಿತ ಕಳಾಪವತಿಹಸನಾಯ್ತು ಬಾಣಸ್ಥಾಪನಕೆ ಮೆಚ್ಚಿದೆನು 
ಮೇಲಣ ತೂಳದಾಳವನು (ಕುವ್ಯಾಕ. ೧೧-೪೪) ; ಮಾಂಗಳಾಳದೊಳ್‌ 
ಮುಳುಗಿದುವು (ಜೈ ಮಿಭಾ. ೩೦-೧೦) ; ಮಹಾಸಾಗರದ ಆಳವು ಸರ್ವತ್ರ 
ಒಂದೇ ಸಮನಾಗಿಲ್ಲ (ಮುಂಬಯಿ. ೪-೧೦೩) ; ಸರರ ಮಕ್ಕಳನ್ನು ಬಾವಿಗೆ 


ಗ ದಾಸ್ಪದಮೊಳ್ಳಿ ನಾಟಮಾರ್ಪಿನ ಕಣಿ (ಪಂಚತಂ. ೯-೪೩) ; ಸಿಂಹದವೊಲ್‌ 


ಈ ಊರ್ಗೆ ಬನ್ನು ಆರಿದರೊಳ್‌ ಛಲಮಿನೆ ನಾಲ್ಕೆಅಕ್ತಿನ ಬಳನ ಕಿಡಿಸಿ 
ಆಜಕಿಲ್ತು ಮಾಡಿ (ಎಕ. ೪111, ಸೊರಬ. ೧೦-೧೦; 800). 
[ಆಣ್ಯು + ಎಟ್ಟು] 


ಆಟ (ಭೂತಕೃ); ಅದ್ದು, ಅರ್ದು, ಅಟ್ಟು (ಭೂತನ್ಯೂ); ಆಟ್ಚ 
(ಭವಿಕೃ) : “ ಆಯ್‌ - ಜಲನಿಮಜ್ಞನೇ (ಮುಳುಗು), ಸೇವಕೇ ಕುಳಂ ತಳ್ಳಿ ಆಳ ನೋಡಿದ ಹಾಗೆ (ಗಾದೆ). ೨. (ಆಲಂ) ಒಳಗು; ಅಂತ 
(ಆಳ್‌) ? (ಶಮಧಾ) ; ಕುದುರೆಯ ಖುರಂಗಳಿನಿಸಾಟದೆಯುಂ ಚಕ್ರಂ ರಾಳ; ಮರ್ಮ: ಅವನ ಅಳವನ್ನೆ  ತಿಳಿಯುವುದಕ್ಕಾಗುವುದಿಲ್ಲ 
ಗಳರ್ದು ಬಾರದೆಯುಂ ರಥಮಿಂತು ಪರಿದುದಂಭೋನಿಧಿಯೊಳ೯ (ಆದಿಪು. | (ರೂಢಿ). 
೧೨-೮೨) ; ನವಲೋಹಿತವಾರ್ಧಿ ಯೊಳಲ್ಲುಬಿಚ್ಚಿನಂ ಕುರುಪತಿ ನೋಡಿ | 20 ಆಳವಾಗಿ ಅಭ್ಯಾಸಮಾಡು ಇ ಚೆನ್ನಾಗಿ ಕಲಿ; ಕೂಲಂಕಷವಾಗಿ 
ಕಂಡನಭಿನಮುನ್ಯುಕುಮಾರನನಾಜಿನೀರನಂ (ಗದಾಯು. ೪-೫೩) ; ಚದುರ | ತಿಳಿ: ಶಾಸ್ತ್ರಕ್ಕೆ ಸಂಬಂಧಿಸಿದ ಗ್ರಂಥಗಳನ್ನು ಬಹುಆಳವಾಗಿ ಆಭ್ಕಾಸ 
ನೆನಿಪ್ಪಂ. . . ಸಂಸಾರಸಮುದ್ರದೊಳರ್ದು ಕಿಡದೆ ಮನ್ನಮೆ ಪದುಳಿಗ ಮಾಡಿದ್ದರು (ಹಾಹುತ್ತ. ೫). ಆಳವಾದ ಪಾಂಡಿತ್ಯ - ಚೆನ್ನಾಗಿ ತಿಳಿದ 


ನಾಗಜೇದು ಪಿಡಿವುದೀ ದರ್ಶನಮಂ (ಧಮಾ ೯ ಮೃ. ೬-೨೦೬); ನರಕ ವಿದ್ವತ್ತು: ಅವರದು ಆಳವಾದ ಪಾಂಡಿತ್ಯ (ರೂಢಿ). 
ದೊಳಾಖಬ್ವುದದೇ0 ನೀತಿಯೇ (ಉದ್ಭ ಟಿ. ೧೦-೮೦). ೨. (ದುಃಖ, [ದೇ. ॥ ತಮಿ. ಮಲ. ಆಅ; ತುಳು. ಆಳ] 


ಕೋಪ, ಚಿಂತೆ, ಸಂತೋಷ ಮುಂತಾದುವುಗಳಲ್ಲಿ) ಮಗ್ನವಾಗು: |25| ಆಐವಡು (ಕ್ರಿ). ಆಳವನ್ನು ಹೊಂದು, --ಪಡೆ: ಕಮಳಕುಮುದ 
ಪಿರಿದು ದುಃಖದೊಳಟಸ್ತಿ ತ್ತಾನುಮುಪಶಮಂಬೆತ್ತು (ನೇಮಿಪು. ೬-೫೬ವ). ಕುವಳಯ ಕಲ್ಹಾರ ಶೋಭಿತ ನಾಭಿದ್ವಯಸ ಪಯಸದೊಳಂ ಆಟನಟ್ಟು 
೩. ಹೂಳು; ಒಳಸೇರು : ಮುಡಿಯ ಕುಚಯುಗದ ಜಘನದ ಕಡು| , ದಿಟ್ಟಗೊಲನನೋಲಗಿಪ ಲೀಲಾಸರೋವರಮಂ ರಾಜಹಂಸಂ ಲೀಲಾವತೀ 
ವಿಣ್ಬ್ಸಿಂ ಮಣಲೊಳಟ್ಟು ಬರೆ ಮೆಲ್ಲಡಿಗಳ್‌ (ಪಂಪಭಾ. ೩-೮೫) ; ಅಪಘನ ಜನ ಸಮೇತಂ ಪುಗೆ (ಚಂದ್ರಪು. ೭-೧೧೯ ವ). [ಆಟ + ಪಡ್ಕು) 
ತತಿಯೊಳೆಯ್ದೆ ಗಜಿನರನುಯ್ಹಾ ಶರನಿಕರಂ (ನೇಮಿಪು. ೧೨-೯೪); ಅವಳ | | ಆಯಾಲಕಿ "ಆಟಿ? ಪರಾ. 

ಕಡುಗುಣ್ಬನಾಲ್ಹಿ ಪೊರ್ಕುಳೊಳಗಟ್ಟ ಬಗೆಯೆನ್ನಂ ತೆಗೆಯಿಮೆಂದೆತ್ತಿದ |30| ಆಯಾಖಿಗೈ (ನಾ). ಮಾಲೆ; ಹಾರ (?); “ಒಂದು ಬಗೆಯ 
ಕೈಯಂತಿರ್ದ ಬಾಸೆಯೊಳ್‌ (ಕಬ್ಬಿಕಾ. ೭೮). ೪. ಕುಸಿಬೀಳು; ಕುಸಿ: | ಸಾಮಾನ್ಯವಾದ ಹೊಮಾಲೆ; ಹಿಡಿದ ಪಟ್ಟನ್ನು ಬಿಡದವ” 
[ಪಲ್ಲುಂ ಮೊರದಂತಪ್ಪ ಕಾಲುಗುರುಂ ಒಳಗಟ್ಡ] ಬಸಿಜುಂ (ಧರ್ಮಾಮೃ. (ಶಮದ. ಮ. ಕೋಶ) ; “ಆಟಾಲ್‌ಗಂ ಒಂದು ಸಾಮಾನ್ಯ ಮಾಲಾ 
೭-೨೨೫) ; ಬಣಿಿತಬಾಯುಮಟ್ಟರೆಗಣ್ಬೀಡುಗಳುಂ (ಜಗವಿ. ೧೬-೬೬). ಬಂಧಂ” (ಶಮದ. ಪರಿ. ೧); “ಆಖಾಲಾಗಂ ಸಾಮಾನ್ಯದಾ ಮಾಲ್ಯ 
ಆಳ್ಕ್‌ : ೧. ಸವಿದು ಕರಂ ನವರಸದೊಳಾಳುತ್ತುಮಿರ್ಪ ಧ್‌ ಬಂಧನಮುದು (ಸಂಜೀವ. ೬); ಆಯಾಲಕಿಗೆ (ಶಬ್ದಾನು. ೧೪೦ ಪ್ರಯೋ). 
ಬಲ್ಲರ್‌ (ಗಿರಿಕ. ೧-೩೧) ; ಹರ್ಷಾಂಬುಧಿಯೊಳಾಳ್ವು (ಸದ್ಮರಾ. ೪-೫). [35 [ಆಟ ? + ಆಟಗ)) 

೨. ಕೇಳಲೊಡಂ ಕಿವಿ ಸನಿಯೊಳಗಾಳದೊಡಂ ತನ್ಮನಂ ಮುಳುಂಗದೊಡಂ' : ಆಟಿಕಿ, ಆಳ್ವಿ (ನಾ). ೧. ಮೋಸ; ವಂಚನೆ: “ಆಖಿಯೆನಲ್‌ ವಂಚನೆ 
. :. ಅದು ಸತ್ಕೃತಿಯೇ (ಗಿರಿಕ. ೧-೨೧) ; ಶರಣ ಪದಪಂಕಜರಜಂ | ಯೊಳ್‌ ೨ (ಕರ್ಣಾನಿ. ೮೧). ೨. ಹಟಿಮಾರಿತನ; ಚಂಡಿ; ಮೊಂಡು 
ಗಳೊಳಾಳದಂತುಂ ಶಂಕರಾ (ರಾಜಶೇ. ೧೩-೧೨೫). ಆಳ್ಕು : ೧. ಶಿಶು | ತನ; ಹಿಡಿದಪಟ್ಟನ್ನು ಬಿಡದಿರುವುದು: “ಆಟ - ವಂಚನೆ, ಏಕಗ್ರಾ 
ಬಾವಿಯೊಳಗದ್ದೆ ತೆಗೆವ ಕರುಣಿಯ ಕಾಣೆ (ದೀಕ್ಟ್ಯಾಬೋ. ೮೯-೬) ; | ಹಿತ್ವಂ(ಸಂಸ್ಕೃತದೊಳ್‌ ಸಖಿಯುಂ, ಸಾಲುಂ ಬರ್ಪೆಡೆ ಕ್ಷಳಂ)” (ಶಮದ. 
ಉಣ್ಮುವ ಶಿವಾನಂದ ರಸದ ಹೊನಲೊಳಗದ್ದು (ಬಸರ. ೨-೧೧೮) ; ಅಧ 4 ಪರಿ. ೧); ಅಟಿಕಿಯ ಕೇಲಿಿಯ ನಿಮ್ಮನ್ನರೀ ಆಳ್ತನಂ ಪುಗುತೆಯಿರ್ಕುಂ 
ಕಾರದ ಜಲಧಿಯಲಿ ಜಗವದ್ದುದು (ಕುವ್ಯಾಆ. ೩೨-೧೬). ೨. ಬೀಳಾದ | (ರಾಮಾಶ್ವ. ೧೧೨-೧೭). "ಆಟೀಗೊಳ್‌? ಪರಾ. ಆಳ್ಕೆ. "ಆಳಿಕಾಜ' 
ಬೇಳುವೆಯಲಾಳಿದ ಗುರುಲಿಂಗ ಜಂಗಮದ ಪ್ರಸಾದದ ನೆನಹು (ಆದವ. | | ಪರಾ. 
| 
| 


೬೦) ; ಭಕ್ತಿಯೊಳಾಳಿಬದುಕುವುದುಚಿತ (ಹಭಸಾ. ೭೭) ; ಕೋಪದೊಳಾ | ಆಯಾಯ (ದ್ವಿರುಕ್ತಿ) - ಹಠಮಾರಿತನ; ಅತಿಛಲ: ಆಯಾಜಕಗೆ 
ಳಿದನಾ ಪಾತ್ಸ್ಯಾವು (ಕಂನವಿ. ೧೬-೧೦). ೩. ಘೀಳಿಡುವ ಕರಿ ಕೆದಆ | 
ಲಂಕುಶವಾಳೆ ನೆತ್ತಿಯ ನೆಗೆದು (ಕುವ್ಯಾಕ. ೨-೧೭) ; ಕಪಿವಡೆಯ ಪದಹತ 
ಧೂಳಿಗದ್ದುದು ಸಕಲಭುವನಚಯ (ತೊರರಾ. ೪-೭-೧೦). 


ಬಲ್ಲಾಳನ ದಾಟಿಯ ದಾವಣಿಯ ತುರಗದೆಟ ಖುರಹತಿಯಿಂ ಪೇಟ್‌ 


45 ಪೆಸರಿಲ್ಲದಂತಿರೆ ಪಾಖಾದುವು ವೈರಿದುರ್ಗಮೆನಿತೊಳವನಿತುಂ (ಯಶೋಚ, 


| ೧-೧೪). [?) 


ಆಟಿ, 

ಅಲ್ಕಾ, ಆಣಿ, (ನಾ). ೧. ವೃತ್ತ; ದುಂಡಾಗಿರುವುದು. ೨. ಚಕ್ರ;! 
ಚಕಾ ಯುದ. ಆಣಿ, : 
ದಾಣಿಗೆ ಸಂದ ಹೊಂನನೀ ಸ್ತಾನಿಕ ದೋ[ರು] ದಳ ಸಲುಗೆ ಹತು ದಳ | 
ಸಲುಗೆಯೆನ[ತು]ದಳ ಸನ್ನ ಡದಳಕೆ ವೀಶವೀಶ[(ಮಂ) ಲೆಕ್ಕವಿಟ್ಟು| 
ಕೊಳುದು (ಸೌಇಇ. 21-11, ೧೫೩-೧೬ ; 1103). 

ಆಣಿಮೆಟ್ಟನ ಉಂಗುರ - ಕಾಲಿನ ಹೆಬ್ಬೆರಳಿನ ಉಂಗುರ (ಕ). 
[ದೇ. ॥ ತಮಿ. ಅಟ್‌] 

ಅಟಕಾಲ, ಆಳಿಕಾಲ್ಕ ಆಳಿಕಾರ (ನಾ). ಮೋಸಗಾರ; ವಂಚಕ; 
ಕಪಟ: ನೀಜನನಾತ್ಮಘಾತಕನನುತ್ತುಳನಂ ಕ್ಷಮೆಯಿಲ್ಲದಾತನಂ ಜಾಜು | 
ವನಂ ಪಲುಂಬುವನನಸ್ಥಿ ರನಪ್ಪನನಾಟ ಕಾಜನಂ. . 
(ಸೂಕ್ತಿ ಸು. ೧೬-೪೫). ಆಳಿಕಾಣಿ : ಆಳಿಕಾಜನೆನಗೊಬ್ಬ ಮಗ ಹುಟ್ಟದ 
ನೆಂದು ಆಳಿಕೆಯ ಕೆಡಲೀಸದೆ ನಡೆಸುವ ನಮ್ಮಯ್ಯ (ಬ ಸವ. ೭೮೮) ; 
ಹೊಗೆನಲ್ಲಿ ಹುಲ್ಲನಿಕ್ಳುವರುಂ ಅಳಿಕಾಜರುಂ ಬಂಡಾಜಿಕಾಜರುಂ (ಎಕ. 
೪111, ಸೊರಬ, ೨೬೮-೩೧; 1245) ; ಇನ್ನೇನಾಳಿಕಾಜನ ಬರವು ಹಗೆವರ 
ಪಾಲಿಸುವ ಭರ ಸಂಧಿಕಾರ್ಯಕೆ ಬಾರದಿರನೆಂದ (ಕುವ್ಯಾಉ 
ಆಳಿಕಾರ (ಸ್ಕಾಂಡಂ್‌). [ಆಜಕ್ಕಿ * -ಕಾಜ] 

ಆಟಕಗುಟ್ಟು (ಕ್ರಿ). ಹಟಿಮಾಡು ; ಮೊಂಡುಹಿಡಿ: ಮತ್ತೊಂದು 


೮-೨೬). |1 


೭೨೧ 


1: ೨. ಸೂಂಡಿಯ ಉಂಡಿಗೆಯ ಕಂ[ಮಾಟಿ | 


ೆ ನೃಪನಾಳಲಕ್ಕುಮೇ 110 


ಸಮಯದೊಳ್‌: ಪಾಲ್ಗುಡಿಯಲೊಲ್ಲದಾಟಾಗುಟ್ಟುವ ದಾನೋದರನಂ! | 


ಯಶೋದೆ ಕಂಡು (ಜಗನಿ. ೩-೫೧ ವ). ([ಆಲಕ್ಕಿ + ಕುಟ್ಟು) 
ಆಟಗೊಳ್‌, ಆಳಿಗೊಳ್ಳ್‌, ಆಳಿಗೊಳು (ಕ್ರಿ). ೧. ವಂಚಿಸು; 
ಮೋಸಗೊಳಿಸು : “ವಂಚನಂ, ಅತಿಸಂಧಾನಂ, ವ ಕಂ, ಲಾ 
- ಈ ೪ ಆಟಕಿಗೊಳ್ಬುದು ೫ (ಹಲಾಯು. ಬಾ ಕಮಲಗರ್ಭ! 
ನುಮಂ ಖಳನಾಟೀಗೊಂಡನೋ (ಲೀಲಾವ. ೧೧೩೯). ೨. ಮೋಸ 
ಹೋಗು : ಮಿಡುಕುವಿನಂ ಪ್ರಾಣಿಗಳಂ ಮಡಿಪಿದೊಡಂ ದೋಷನಿಲ್ಲ 
ದೇವಾರ್ಚನೆಯುಳ್ಳೊಡೆ ಸಾಲ್ಗುಮೆಂಬ ಮುನಿಗಳ ನುಡಿಯಂ ಕೇಳ್ದಾಟಕಿ 
ಗೊಳ್ಳದಿರ್ಪರೆ ಚದುರರ್‌ (ಸಮಪ. ೧೪-೮೧). ೩, ಮೊಂಡುಹಿಡಿ; 
ಹಠಮಾಡು: ಒರ್ವಂ ತನ್ನ ಕಾಂತೆಯೊಳ್‌ ಕೈಕೊಂಡ ಪೊಲ್ಲಮೆಯ 
ಕಳೆಯಲೈಂದು ನಲ್ಲಳ ಕಾಲ್ಗೆಆಗೆ, ಎಜಕಂ ಚಿತ್ತದೊಳಿಲ್ಲ ಕಾಲ್ಲೆಅಗಿ ನೀನೇ 
ಕಾಟ್‌ಗೊಂಡಿರ್ಪೆ (ಜಗನಿ. ೧೬-೧೨೦ ವ, ೧೨೧) ; ಇಲ್ಲಿಯ ತಾಯ್ಕೆಕೈಳ್‌ 


ತಾಮೊರ್ನರನಾಲಗೊಂಬುದರ್ಕೆನಿತಾನುಮಟಿಮಟಿಂಗೆಯ್ದಪರ್‌ ((ಚಿಕವಿ. 130 


೬-೯೫ ವ). ಆಳಿಗೊಳ್ಳ್‌ : ೧. ಅಧರಾಮೃತವನಿತ್ತಾಳಿಗೊಂಡನು ತನ್ನ 


ನಾರಿಗೆ (ನಿಭಾಗ. ೧೦-೮೮-೨೦). ೪. ಹಿಂಸಿಸು; ಕೋಟಿಲೆಯುಂಟು | 


ಮಾಡು : ಶೀಲಶೀಲನೆಂಬನಿ (€?) ಲಿಗವಾರ್ತೆಯ ಬೇಳುವೆ ಬಾಲರಾಳಿ 
ಯಂತೆ ಅಳಿಗೊಂಡಿತ್ತು (ಪಾಕಾಂ. ಗೊಡದು, ಗೊಂಡುದು] ಹೇಳಕೇಳ 


ಲಿಲ್ಲದ ವಾಳಾವಳಿಯ ಬಜಕಿಯ ಶಬ್ದ ಬಯಲ ಹೋರಟಿ (ಅವಚಂ. [3s 


೭೪-೩೨೭) ; ಶುನಕ ಮೊಗೆವಾಲಂ ಕುಡಿದು ಪೋಗೆ ಅಳಿಗೊಳುತ ಬಡಿವ 
ರಲ್ಲದೆ ಲಾಲಿಸುವರೇ (ಬಸಪು. ೧-೨೦) ; ಓಲಗಿಸಲಾನಜಯೆನನ್ಮರ 
ನಾಳಿಗೊಳಲೇಕೆ (ನಿಭಾಗ. ಆಳಿಗ್ಪೊಳು: 
ಗೊಳುಹ' ಪರಾ. [ಆಟ್‌ * ಕೊಳ್‌] 

ಆಟ ಜನ (ನಾ). ಮೋಸಗಾರ; ವಂಚಕ: ಅರಿಸಮಾಸಂ ಮಾರ್ಗ 
ಜೊಳುಳ್ಳವರ್ಕೆ - ಇರ್ಬಲಂ, ಇ9. ಳಿ] ಜನಂ 
(ಕಮದ. ೧೭೪ ಪ್ರಯೋ). 


೩-೯-೧). 


ಪೆರ್ಬಲಂ, 
[ಆಟಾ * ಜನ] 


ಆಬಿಿ[ಪಾಠ 


೧. "ಆಳಿ, 


| 
| 
| 


ಆಮಾರ್‌ 


ಆಟಸು, ಆಳಿಸ್ಕು (ಕ್ರಿ). ಮುಳುಗಿಸು; ಮಗ್ಗವಾಗುವಂತೆ 
ಮಾಡು: ಆಗಡೆ ನಾಗಲೋಕ ವಿಭವಂಗಳೊಳಾಟ್‌ಸಿ (ಪಂಪಭಾ. ೪-೧೭); 
ಮರುತ್ತೇಕೊಯ್ಯದಾಯ್ತೊರ್ಮೊದಲ್‌ ಜಲಮೇಕಾಲಸದಾದುದೋ 
ಆಳಿಸ್ಕು : ಒಬ್ಬರೊಬ್ಬರನೊಬ್ಬರೊಬ್ಬರಾಳಿಸುತ 
ಮತ್ತೊಬ್ಬ ಕೊಬ್ಬ ರ OH ಒಬ್ಬ ರೊಬ್ಬರು ನೀರಚಿಲ್ಲುತಾಡಿದ 
oie a (ಕುರಾಸಾಂ. Se ; ಹೇಳಿಡೊಡೆ 
ಸಾಕವರ ಕಿವಿಯುಮಂ ಮನಮುಮಂ ಕೋಳಹಿಡಿದೊಡನೆ ನಿರ್ಮಲಿನ 
ನವರಸಮಹಾದುಗ್ಮ ವಾರಾಶಿಯೊಳಗೆ ಆಳಿಸದೆ ಬಿಡದೆನ್ನ ಕೃತಿ (ಚೆಬಪು. 
ಕುಳ ಮಂ ನೀರೊಳಾಳಿಸಿದ ದುರ್ವಾರಕಿಯ ಬಸುರೊಳು 
ಜಾತಮಾದುದಕಾನು ಲೋಕನಿಂದಕನಾದೆ (ವೆಂಕಾರಾ. ೨-೨೮-೩೧). 
[ಆಟ್‌ + -ಇಸ್ಕು] 
ಆಯ್ಕುಳಿ (ನಾ). ಆಡುವುದೇ ಶೀಲವಾಗಿ ಉಳ್ಳವನು: ಮಾಟ್ಬುದು 
ಶೀಲಮಾತಂಗೆ ಮಾಬ್ಕುಳಿ. ಏವಂ ಅಟ್ಕುಳಿ, ಪೋರ್ಕ್ತುಳಿ (ಶಬ್ದಾನು. 
೫೪೫ ಪ್ರಯೋ). [ಆ ಆಡು * ಕುಳ್ಳಿ) 
51 ಆಟಕ್ಕೆ (ನಾ). ಮುಳುಗುವಿಕೆ; ಮಗ್ನವಾಗುವಿಕೆ : ಬಾಲ್ತಿ, ಆಟಿ, 
" ಬಟ (ಶಬ್ದಾನು. ೧೪೦ ವ್ಯಾಖ್ಯಾ). ಚ್‌ ತೆ] 
| ಆಯ್ದಿಯಿ (ನಾ). ಒಂದು ಊರಿನ ಹೆಸರು: ಆಟ್ದುಜ ತಮ್ಮಡಿಗಳ 
ಸನ್ಯಸನದಿನಿತಮ್ಮಜ್ಜಯಾ ನಿಸಿಧಿಗೆ (ಎಕ. 11, ೧೫-೧ ; 800). 
(ಅಲ್ಲ? * ಊಅು?] 
ಆಟಕ್ತಿಕೆಲ್ಲಾಡು (ನಾ). ಒಂದು ಸೀಮೆಯ ಹೆಸರು: ಸ್ವಸ್ತಿಶ್ರೀ 
ಆಟಕ್ತಿಕಲ್ಲಾಡು x ೫ ೫ ಪುನ್ನಾಡರಸರಾ ಮಗನ್ನಿರ್‌ ಸೀಮರ್ಸರ (ಎಕ. 
13, ದೇವನ. ೪೧-೧; 900). [2] 
ಆಖ್ಮಿ "ಆಳ್ಮ' ನೋ. 
ಆಬ್ಬರ್‌ "ಆಟ್ವಾರ್‌' ನೋ. 
25 | ಆಲಸ್ಚಾರ್‌, ಆಳುವಾರು, ಆಳ್ವಾರ್‌, ಆಳ್ವಾರು, ಆಟ್ವರ್‌ (ನಾ). 
ಭಗವಂತನ ಭಕ್ತಿಯಲ್ಲಿ ಮುಳುಗಿದವರು, —ಮಗ್ಗರಾದವರು ; 
ದೈವಧ್ಯಾನದಲ್ಲಿ ಲೀನರಾದವರು : ಪೇಟಸ್ವಿಂ ಪನ್ನಿರ್ವರುಮೆನಿಪ್ಪಾ 
ಟ್ವೂರ ಪವಿತ್ರಮಾದ ಚಾರಿತ್ರಮಂ (ದಿ ವ್ಯ ಚ. ೧-೨೯). ಆಳುವಾರು ; 
ಬರೆಯಿಸಿದನದಜಸಿನೊರುಮುಕ್ಕ್ಯಾಳುವಾರು ತದ್ಗುರು ಕುಲೋದ್ಭನ 
ಚಿದ್ಧನಾರ್ಯರಡಿಗಂಡೆವೈ (ಭಾವಚಿಂ. ೨-೨೫). ಆಳ್ವಾರ್‌ : ಶೈವಮತದ 
ನಾಯನಾರರಂತೆಯೇ ವೈಷ್ಥನಮತವನ್ನು chi ಹನ್ನೆರೆಡು 
ಮಂದಿ ಅಳ್ವಾರರೆಂಬ ಭಕ್ತರು ದ್ರವಿಡದೇಶದಲ್ಲಿ ಪ್ರಸಿ ದ್ಧ ರಾಗಿದ್ದಾರೆ 
(ಭಾಇಪ್ರ. ೨೬೯) ; ಈಗ ವೈಷ್ಣವ ಹಾಸ - ಅಭಿನ ದಿಗೆ 
ಬಂದವು (ಕಭವಿ. 11೦, ೫). ಆಳ್ಪ್ಫಾಾರು: ಸನ್ನು ತದೆಂಬೆರುಮಾನಾರು 
ಹರುಷದೆ ಪನ್ನೆರಡಾಳ್ವಾರುಗಳು ಪನ್ನ ಗಶಯನಿಗೆ ಕೆರಕಮಲನ ಮುಗಿದು 
(ಕಂನವಿ. ೭-೯೯). ಆಬ್ಬಿರ್‌ (8). ಔ ತಮಿಳುನಾಡಿನ ವಿಷ್ಣುಭಕ್ತಿ 
ಪಂಥದ ಹನ್ನೆರಡು ಮಂದಿ ಆಚಾರ್ಯರ ಹೆಸರು. 
ಆಟ್ವಿರಾನಾರ್‌ - ಭಕ್ತರಾದವರು; ಭಕ್ತರು: ಸ್ವಸ್ತಿಶ್ರೀ ವನಿತಾಲ 
ಯರ 'ಕಟ್ಟರಾನಾರದಿ[ ಡಿಗೆ ಕಕ್ಕಿವಳ್ಳಿ ಯೋನ್‌ ಫುಕ್ಕೊಳ್ಳಿ ಕೊಟ್ಟು 
(ಎಕ. ೪1, ಮೂಡಗೆ. ೨೬-೩ ; ಆ. 
[+ ತಮಿ. ಅಖ್ವಾರ್‌. / ಮಲ. ಆಟವಾರ್‌, ಆಳ್ವಾರ್‌; ತೆಲು. 
ಆಳುವಾರು, ಆಳ್ವಾರು] 


(ಕಾದಂಉ. ೫೭೪). 


೧-೩೫) ; 


20 


40 


46 


Kk 


ಇ (ನಾ). ಕನ್ನಡ ವರ್ಣಮಾಲೆಯ ಮೂರನೆಯ ವರ್ಣ; ಇಕಾರ:! | 
ಅಆಇಈ... ಎಂಬೀ ಪದಿನಾಲ್ಕುಂ ಸ್ವರೆಂಗಳ್‌ (ಶಮದ. ೫ ವೃತ್ತಿ). : 
-ಇ್ಕ (ಪ್ರ). ಸ್ತ್ರೀವಾಚಕ ಪ್ರತ್ಯಯ : ನಿಡುಗಣ್ಣಿ, ನಿಡುನೆರಲಿ, : 
ಸುರ್ಕುಂಗುರುಳಿ, ಕರಿಕಿ, ಬಿಳಿಕಿ, ಮುದುಕಿ (ಶಬ್ದಾನು. ೧೯೪ ಪ್ರಯೋ). | 
-ಇ್ಯ (ಪ್ರ). ಬಹುವ್ರೀಹಿ ಸಮಾಸದ ಕೊನೆಯಲ್ಲಿ ಸೇರುವ ಪ್ರತ್ಯಯ : | 5 
ಇತ್ವಕ್ಕೆ ದ ಕರುಗೆರಸಿ, ನಿಡುಮೂಗಿ, ಚಲನಾದಿ, ಕೃತ್ತನಾಸಿ, ಕಡುಚಾಗಿ | 
(ತಮಜ. ೧೮೬ ಪ್ರಯೋ). | 
ಣ್ಯ (ನಾ). ೧. ಕಾಮನ ಒಂದು ಹೆಸರು. ೨. ನೂರು ಎಂಬ ಸಂಖ್ಯೆಯ | 
ಸಂಕೇತ. [ಸಂ.] | 
ಇಂ "ಇನ್‌? ನೋ. (i 
ಇಂಕರ, ಇಂಕ್ರ (ನಾ). ಸ್ವಲ್ಪ; ಕೊಂಚ: ಸ್ಮರನೀಧಿ ಕತ್ತುರಿಯನು ! 
ಇಂಕರ ಸೋಂಕಡೆ ಕರುವಿಟ್ಟ ಪುತ್ತಳಿಗಳಿಗೆ (ಚಂಪ್ರಸಾಂ. ೬-೬೧); | 


ಇಂಕರನಾರೂ ಬಾವಣಿಸಬೇಕಲ್ಲ ನನ್ನ ಮಾತಾ? (ಸರ್ನಮಂ. ೧೭). i 


ಇಂಕ್ರೆ : ಔಸ್ಟೀಗ್‌ ಇಂಕ್ರ ಬೇಕಂದ್ರಾ ನೆ ಔಳ್ತಾನಿಲ್ಲ ಕೋಪ (ರತ್ನಪ. | 
೫೪) ; ಇಂಕ್ರಾನೂ ಸುತನ ಬರಲಿಲ್ಲ Fr SS ೮೬). [?) 15. 
ಇಂಕಾರ್‌, ಇನ್ಕಾರ್‌ (ನಾ). ನಿರಾಕರಣೆ ; ಅಲ್ಲಗಳೆಯುವಿಕೆ ; 


ತಿರಸ್ಕಾರ. ಇನ್ಯಾರ್‌ (8). 
ಇನ್ಯಾರ್‌ಮಾಡು - ನಿರಾಕರಿಸು; ಅಲ್ಲಗಳೆ; ತಿರಸ್ಕ ಸರಿ 
“ನಿಪ್ರಲಂಭ, ವಿಸಂವಾದ... ನ್ಯಾಯವನ್ನು ಇನ್ಕಾರ್‌ sai 
ಮಾಡಿ ಮಾತಾಡುವುದರ ಹೆಸರುಗಳು » (ಸಿದ್ಧಾ ಅತಿ. ಸ 
[4- ಮರಾ. ಅರ. "ಇನ್‌ ಕಾರ್‌' 
ಇಂಕು (ನಾ). ಮಸಿ; ಶಾಯಿ: ಇಂಕಿನಿಂದಲೇ ಸಹಿ ಮಾಡಬೇಕು 


(ರೂಢಿ). [+ ಇಂ. 17%) 
ಇಂಕೆ (ನಾ). ಇಂಗುವಿಕೆ; ಅರುವಿಕೆ; ಬತ್ತುವಿಕೆ: *ಇಂಗುವುದ 
ಕ್ವಿಂಕೆ (ಕನಿಕಂ. ೨೫೩). [ಇಂಗ್ಕು + -ಕ್ಕೆ] 25 
ಇಂಳೆಂಡಿಕುಂಟಿ (ನಾ). ಒಂದು ಊರಿನ ಹೆಸರು: ಆಹಾರದಾನಕ್ಕಂ | 


ಸಿಂಘಪರಿಶೆ ಬ್ರಹ್ಮೇಶ್ವರ ಕಾಲ[ಂ] ಕರ್ಚೆ ಇಂ[ಕೆಂಡಿ]ಕುಂಟಿಯಂ 
ಧಾರಾಪೂರ್ವಕಂ ಮಾಡಿಕೊಟ್ಟರ್‌ (ಕಇಆ. ೨೦-೫-೧೪ ; 1031). 
[ಇಂಕೆಂಡ್ಶಿ * ಕುಂಟಿ] | 
ಇಂಕೆವರ್‌ (ಕ್ರಿ). ಇಂಗಿ ಬರು; ಆರಿಕೆ ಬರು; ಬತ್ತು: ಇಂಕೆ[|50| 
ವಂಡೆಯ್ಲೆ ಕಂಪಛ್‌ ಮಸಗುತ್ತುಂ ಬತ್ತೆ ತೆರ್ಪಂಬಡೆದಜುಗೆಜಕಿಗಳಿ | | 
(ಜಗನಿ. a (ಇಂಕೆ + ಬರ್‌] | 
ಇಂಕ್ರೆ "ಇಂಕರ' ನೋ. 
ಇಂಗಡ (ನಾ). ಪ್ರತ್ಯೇಕವಾಗಿರುವಿಕೆ: ಅಕೆ ಜನಾನಿಹೆಂಗಸು, ಮರೆ | 
ಯಾಗಿ ಕೂತುಕೊಳ್ಳಬೇಕು, ಆದಕ್ಕೆ ಬೇರೆ ಇಂಗಡವಾದ ಒಂದು ಕೊಠಡಿ |39 
ಯನ್ನು ಬಿಡಸಿದ್ದಕೆ ಸಾಕು (ತಳಸ ೩೨). [ಆ ವಿಂಗಡ] ಜ| 
i 


W 
1 
| 
|| 
| 
| 
| 
8 


ಇಂಗಡಲ್‌, ಇಂಗಡಲು, ಈಂಗಡಲ್‌ (ನಾ). ಕ್ಷೀರಸಾಗರ; ಹಾಲ್ಲ 
ಡಲು: "ಣಇಂಗಡಲೆಂದು ಪಾಲ್ಗಡಲೊಳಾಯ್ತು” (ಕರ್ಣಾನಿ. ೨೧); 
ಮಂದರದಿಂ ಕಡೆದಿಂಗಡಲಿಂದುಣ್ಮಿದ ಸುಆಃಯಿದೆನೆ (ಕಾದಂಪೂ. ೫6111 
ಭಾನುವನಿಂಗಡಲಂ ಮದದಾನೆಯನದಟಲೆವಡೆಣಂದು ಕೇಸರಿಯ ಢು i 40! 
(ಅರ್ಧನೇ. ೨-೧೮) ; ಇಂಗಡಲ ಬಿಡದೆ ಕಡೆವಂದು ಪುಟ್ಟ ದ ಸರಾಗ] 
ಗಳಂ (ಹಚಕಾ. ೩-೨೮೪); ಇಂಗಡಛೊಡನಾಡಿಯೊ (a ೧-೬೧). | 


ಇಂಗೆದಿರ್‌ 


ಇಂಗಡಲು : ಸಿಂಗರದ ಕರುವೊ ಮುಕ್ತಿಯ ಗುರುವೊ ನೋಹರಸದಿಂ 
ಗಡಲೊ ಸುಕೃತದೊಡಲೋ (ಚೆಬಪು. ೧೯-೬) ; ಇಂಗಡಲಿನ ಮೇಲೆ ಮಲ 
ಗಿದ ಕೃಷ್ಣನ ಸಂಗಳೆ ಬಹ ಲಕ್ಷ್ಮಿಯಂತೆ (ಜೀವಂಸಾಂ ೨-೮೪); ಇಂಗ 
ಡಲಿಂ ಸೊದೆ ಮೂಡುವ ತೆರದಿ (ಗಣೇಶ. ೧೬-೪೧೩). ಈಂಗಡಲ್‌ : 
ಈಂಗಡಲೊಳಗೋಲಾಡುನ ಮಾಂಗಳ ಬಳಗಂಗಳೆಂಬಿನಂ (ಪಂರಾಮಾ. 
೭-೧೬೩) ; ಈಂಚರಂ, ಈಂಗಡಲ೯, ಈಂಬುಳಿ (ಭಾಷಾಭೂ. ೧೩೮ 
ಪ್ರಯೋ) ; ಈಂಗಡಲ್ಲೆ ಫೇನಪಿಂಡಂ (ಉದ್ಭಟಿ. ೧೦-೩೭ವ) ; ಈಂಚರಂ, 
ಈಂಬುಳಿ, ಈಂಗಡಲ್‌ ( ಶಮದ. ೧೮೦ ಪ್ರಯೋ). 
ಇಂಗಡಲಕುನರ, ಇಂಗಡಲಗುವರ ಇ ಕ್ಷೀರಸಾಗರದಲ್ಲಿ ಹುಟ್ಟಿ 
ದವನು; ಚಂದ್ರ: “ಇರುಳರಸನಿಂಗಡಲಕುವರನೈದಿಲ್ಲೆಳೆಯ . 
ಶಶಿಯ ನಾಮಂ” (ಕಬ್ಬಕ್ಕ. ೪೩); “ಇಂಗ 'ಡಲಗುವರಂ ಚಂದ್ರ ನಕ್ಕು 3 
(ಕಶರ. ೧೪). ಇಂಗಡಲಕುವರಿ - ಕ್ಷೀರಸಾಗರದಲ್ಲಿ ಹುಟ್ಟಿ ದವಳು; 
ಲಕ್ಷ್ಮಿ: ಇಂಗಡಲಕುವರಿಯರಸಂ ಕ ನು. ೩೮೩ ವ ; ಇಂಗ 
ಡಲಕುವರಿ ತಾಂ ಪಡೆದಂಗಜಶಿಶುಗೇಕಿಯಲಿಟ್ಟಿ ಪಾ ಲ್ಪೆ ಣೆಯ ವೊಲ್‌ 
(ಚಿಕವಿ.೬-೨೫). ಇಂಗಡಲಕುವರಿಯರಸ, ಇಂಗೆಡಲಕುನರಿಯೆಆಿಯ 
| ವಿಷ್ಣು : 4ರಕ್ಕೆಸವಗೆಯ 0 ಮುನ್ನೀರ್ವಕ್ಕೆಗನಿಂಗಡಲಕುನರಿಯೆ 
ಜಕಿಯಂ... ಹರಿಯಕ್ಕುಂ? (ಚತುನಿ. ೭). ಇಂಗಡಲಣುಗ - ಚಂದ್ರ: 
ಇಂಗಡಲಣುಗನ ಕೂಡಿದ ಪತಂಗನು ತಾಮಸದಿವಸವ ಮೆಆಕಿದಂತೆ 
(ಚಿನ್ನವ. ಕ. ೧೦೭೫). ಇಂಗಡಲಣುಗಿ - ಕ್ಷೀರಸಾಗರದಲ್ಲಿ ಹುಟ್ಟಿದ 
ವಳು; ಲಕ್ಷ್ಮಿ: “ಇಂಗಡಲಣುಗಿಯು ಸಿರಿ ತಾಂ ಸಂಗತಿಯಿಂ ನೋಡೆ 
ಲಕುಮಿ ಲಕ್ಷ್ಮಿಯೆನಿಕ್ಕುಂ ”(ಕವಿಕಂ. ೨೬); ಇಂಗಡಲಣುಗಿಗಿಂದಿರೆಗೆ 
» ಎಜಗುವೆನು (ಹದಿಬ. ೨-೨). ಇಂಗಡಲಸುತೆ - ಇಂಗಡಲಕುವರಿ: 
ಇಂಗಡಲ ಸುತೆಯ ಪೆಂಪಂ ಭಂಗಿಸುವ ವಿಳಾಸಂ (ಎಕ. ೪, ಅರಸೀ. 
1277). ಇಂಗಡಲಳಿಯ, ಈಂಗಡಲಳಿಯ - ಕ್ಷೀರಸಾಗ 
ರದ ಅಳಿಯ; ವಿಷ್ಣು: “ಇಂಗಡಲಳಿಯನೆನಲದುವುಪೇಂದ್ರಂಗೆ ಪೆಸರ್‌? 
(ಕಶರ. ೧೩) ; “ ಅರಲ್ವೊಡೆಯಂ . . . ಈ೦ಗಡಳಿಳಿಯಂ, ಸಿರಿಯರಸಂ 
. ಈ ೧೨ವಿಷ್ಣುಗೆ ಪೆಸರ್‌ (ಕಶಸಾ. ೧-೯). [ಆ ಇನಿದು + ಕಡಲ್‌] 
ಇಂಗೆಡಲು "ಇಂಗಡಲ್‌' ನೋ. 
ಇಂಗಣ, "ಇಂಗಳ್ಳ' ನೋ. 
ಇಂಗಣ್ಮ (ನಾ). (ಉ: ಇನ್ನ್ನುಂ ನರಗನನೆನಾಳುವುದೆನ್ನು ಅನೆ ಗೆಯ್ದೆನೆನ್ನು 
ಪ್ರಸಾದಮೆನ್ನು ಇಜ್ಲು ಭಟ ನರಗನಿಆ ಯಿ ತನ್ನ sis ತನ್ನ 
ಮಕ್ಕಳುಂ . . . ಪೆರ್ಮ್ಮಾಡಿಯ ಬೆಸದೊಳಿಜಕದು 'ಸರೆಗನೊಳಿಲದು 
ಕಾದಿ ಸತ್ತರ್‌ (ಎಕ. ೪1, ಕಡೂರು. ೧೪೭-೬; 972). [2] 
; ಇಂಗೆಣೆಯ (ನಾ). ಸವಿಯಾದ (ಮೃದುವಾದ) ಬಾಣಗಳನ್ನುಳ್ಳ 
ವನು; ಮನ್ಮಥ: “ಅನಂಗನಿಂಗಣೆಯನೆಂದು ” (ಕರ್ಣಾನಿ. ೯೩). 
, [ಆ ಇನಿದು * ಕಣ್ಣೆ - -೮ಆ,] 
ಇಂಗದಿರ್‌ (ನಾ). ಅಮೃತಕಿರಣ; ಚಂದ್ರನ ಕಿರಣ: ಇಂಗದಿರಿಂಡೆ 
ನೆಯ್ದುದೆನಲಪ್ಪ ದುಕೂಲದ ಕಮ್ಮನಪ್ಪ ಬೆಳ್ಡಿಂಗಳೆನಲ್ಯ ಬರ್ಸ (ವರ್ಧಪ 
೬-೪೯) ; ನೆಜಕಿದಿಂಗಳಿಂಗದಿರ ಸೊಂಪತಿನೂತನಂ (ಪುಷ್ಪಪು. ೧-೪೦) ; 
ಬಂದು ಇಂಗದಿರ್ಗಳಂ ಕಾಣ್ಯೆಗೊಟ್ಟು (ಕಟ್ಟಿಕಾ. ೧೪೩) ; ನೆಜಕಿದಿಂ 
ಗಳಿಂಗೆದಿರನು ಹರುಷದಲಿ ಹಾರೈಸಿ ಸವಿಯಲೆಯ್ತಪ್ಪ ಬಂಧುರ ಚಕೋರ 
ನಂತೆ (ಸಸಿಂದಪು. ೮-೮೭). [ಆ ಇನಿದು + ಕದಿರ್‌] 


೬೨-೩೩; 


ಇಂಗೆದಿರ 


ಇಂಗದಿರ (ನಾ). ಅಮೃತಕಿರಣಗಳುಳ್ಳವನು; ಚಂದ್ರ: ನುಂಗ 
ಲೊಡರ್ಚಿದ ರಾಹುವನಿಂಗದಿರಂ ನುಂಗೆ (ಚಿಕವಿ. ೬-೨೯) ; ಇಂಗೋಲನ 
ತಾಯಿಗಿಂಗದಿರನ ತಂಗಿಗಿಂಗಡಲಣುಗಿಗಿಂದಿರೆಗೆ... ಎಜಗುವೆನು 


(ಹದಿಬ. ೨-೨). (ಇಂಗದಿರ್‌ + -ಅ್ಯ) 


ಇಂಗದಿರುಣಿ (ನಾ). ಬೆಳುದಿಂಗಳನ್ನು ಉಣ್ಣುವ ಹಕ್ಕಿ; ಚಕೋರ. | 5 


"ಇಂಗದಿರುಣಿವಜಿ” ಪರಾ. [ಇಂಗದಿರ್‌ + -ಉಣಿ] 
ಇಂಗದಿರುಣಿವಆ (ನಾ). ಚಕೋರ ಪಕ್ಷಿಯ ಮರಿ: ಇಂಗದಹಿಡ 
ವಜನಿವಿಂಡಿಂಗೆ 390 ಫೃಷ್ಟಿ (ಚಿಕನಿ. ೬-೨೭). [ಇಂಗದಿರುಣಿ * ಮಣ] | 
ಇಂಗದಿರ್ಗಲ್‌ (ನಾ). ಚಂದ್ರಕಾಂತ ಶಿಲೆ. "ಇಂಗದಿರ್ಗಲ್ವಳಿಕು' | 
ಪರಾ. [ಇಂಗದಿರ್‌ + ಕಲ್ಮ್‌' 
ಇಂಗದಿರ್ಗಲ್ವಳಿಕು (ನಾ). ಚಂದ್ರಕಾಂತ ಶಿಲೆಯ ಹಳುಕು: ದರ| 
ಹಸಿತ ಜೋತ್ಸ್ನೆಯಿಂ ಈಕ್ಷಿಪ ನೃಪವರರೆರ್ದೆಯೆಂಬ ಇಂಗದಿರ್ಗಲ್ವಳಿಕಂ 
ಕರಗಿಸಿ (ಜಯಕಾ. ೫-೪೯). [ಇಂಗದಿರ್ಗಲ್‌ + ಪಳಿಕು] 
ಇಂಗದಿರ್ವಕ್ಕೆ (ನಾ). ಚಕೋರಪಕ್ಷಿ: ಇಂದುವಿನ ಲೇಖೆಯಂ ಕಂಡಿಂ 
ಗದಿರ್ವಕ್ಕಿಯಂತೆ (ಉದ್ಭಟ. ೩-೪೨ ವ). [ಇಂಗದಿರ್‌ + ಪಕ್ಕಿ] 
ಇಂಗದಿರ್ವಟ್ಟು (ನಾ). ಚಂದ್ರಮಂಡಲ: ಇರಿಗದಿರ್ವಟ್ಟಂ ಕಂಡಿಂಗ] 
ದಿರ್ವಕ್ಕಿಯಂತೆ (ಉದ್ಭಟಿ. ೧೧-೫೫ ನ). [ಇಂಗದಿರ್‌ + ಬಟ್ಟು) | 
ಇಂಗರೀಜ "ಇಂಗ್ರಜ' ನೋ. | 
ಇಂಗರೆಜಿ "ಇಂಗ್ರೇಜಿ' ನೋ. | 


ಇಂಗರೆಜಿತಿಂಗಳು (ನಾ). ಇಂಗ್ಲೆಂಡ್‌ ದೇಶದವರ ಕಾಲಗಣನೆಯ |20 


ಪ್ರಕಾರದ ತಿಂಗಳು; ಜನವರಿ, ಫೆಬ್ರವರಿ ಮೊದಲಾದ ತಿಂಗಳು: 
ಬಹುಧಾಂನ್ಮ ಸಂವತ್ಸರದ ಪುಸ್ಕ ಶುದ್ಧ ೫ ಶುಕ್ರವಾರ ಗುಕ್ರೆ ಜನವರಿ 
ಆರಭ್ಯಾ ಯಿಂಗರೆಜಿತ್ತಿಂಗಳ ಕಾಯದೆ ಮೇರೆಗೆ (ಮೈ ಆರಿ. ೧೯೩೮, 
೨೩-೨೯; 1819). [ಇಂಗರೆಜಿ (ಆ ಇಂಗ್ರೇಜಿ) * ತಿಂಗಳು (ಆ ತಿಂಗಳ್‌)] 

ಇಂಗಲ "ಇಂಗಳ್ಳ' ನೋ. 

ಇಂಗಲಿಕ "ಇಂಗುಲಿಕ' ನೋ. 

ಇಂಗಲೀಕ "ಇಂಗುಲಿಕ? ನೋ. 

ಇಂಗಲೀಷು "ಇಂಗ್ಲೀಷು? ನೋ. 

ಇಂಗಲು, "ಇಂಗಳ? ನೋ. 


ಇಂಗಲ್ಲು (ನಾ). ರಸವು ಬತ್ತಿ ಹೋಗಿರುವ ವಸ್ತು; ಒಣಕಲು: |30 


ಈರುಳ್ಳಿ ಇಂಗಲಾಗಿ ಹೋಗಿದೆ (ರೂಢಿ). 
[ಇಂಗು + -ಆಲು (ಆ -ಆಲ್ಫ್‌)) 

ಇಂಗಳೆ, ಇಂಗಣ್ಕ್ಯ, ಇಂಗಲ, ಇಂಗಲ್ಕು, ಇಂಗಟ (ನಾ). 
೧. ಬೆಂಕಿ; ಕೆಂಡ: ಲಲಾಟದಿನಿಂಗಳಗಣ್ಣದೆತ್ತವೋದುದೊ (ಗದಾಯು. 
೪-೫೦) ; ಅತ್ವಕ್ಕಿತ್ವಂ - ಅಂಗಾರ - ಇಂಗಳ (ಶಮದ. ೨೬೯ ಪ್ರಯೋ); | 
ಮಂಗಳದ ಬೆಳೆಗಿಂಗಳದ ಮಳೆ ಸುರಿಮದೆ ಮಹಾದೇವ (ಕುವ್ಯಾ ಆ. | 
೭-೩೬) ; ಮಂಗಳದ ಬೆಳೆಗ್ಗೆಯಲಕಟಕಟಂಗಳದ ಮಳೆಗಜತಿದ ತೆಆ 
ನಾಯ್ದು (ನಿಭಾಗ. ೧೦-೨-೯). ೨. (ಆಲಂ) ಸಂತಾಪ; ಸಂಕಟ: 
ಸಚರಾಚರಕೆ ಮಂಗಳವಾಯ್ತು ಯಿಂಗಳವಾಯ್ತು ಸುರಪತಿಗೆ (ನಿಭಾಗ. | 


| ಅಗ್ನಿನೇತ್ರ: ದ್ರುಪದಾತ್ಮಜಾತನೋವದೆ ಫುಡಿಯೊಳ್ಳೊರಳ್ಳಿ ತಲೆಯಂ 


ಇಂಗಾಲ 


| ಇಂಗಳ್ಳ (ನಾ). ಗಾಕಿಗಿಡ; ಇಂಗುದೀವೃಕ್ತ: ಬಿಲ್ಬಲ್ಲತ್ತಿ ಮುಳ್ಮುತ್ತ 
|. ವಂಕೊಲೆ ಕಾಲಸ್ಕಿಣಸಿಂಗಳಂ ಕೊಸಗು ಗೇರ್‌ ಕಳ್ಳೆ ಬಿದಿರ್ಕಮ್ಮರಂ 
(ಸೂಕ್ತಿಸು. ೩-೨೩) ; ಮಾವಿಂಗಳಂ ಬೇಲ ಬೊಬ್ಬುಲಿ (ಯಾದಮಾ. 
೪-೫೨); ಇಂಗಳದ ಮುಳ್ಳನ್ನು .. . ಹೆಚ್ಚಿ ಬಂದೋಬಸ್ತು ಮಾಡಬೇಕು 
(ಕೃಷಿಪ್ರ. ೧೩೨) ; ಇಂಗಳದ ಹಣ್ಣು ಮತ್ತು ಮಯಣಗಳನ್ನು ಅರೆದು 
| ಕುಡಿಯಲು ರಕ್ತಕಾಸ ಗುಣವಾಗುವುದು (ಸಕವೈ. ೪೩೪). 
| [ಆ ಸೆಂ, ಇಂಗುಲ] 
[ಇಂಗಳಂಗೊಳ್‌ (ಕ್ರಿ). ಬೆಂಕಿ ಹತ್ತಿಕೊಳ್ಳು; ಉರಿಯತೊಡಗು : 
| ಮುನ್ನಿನ ಹಾಂಗಿರದೆ ಹೊಗೆ ಛಾಯೆಗೆಟ್ಟೊಡೆ ಇಂಗಳಂಗೊ[ಪಾಠಾಂ.ಕೊ]) 
ಳದಿರ್ದೊಡಂ ಮಿಕ್ಳುರಿವುತಿರ್ದೊಡೆಯು (ಬಸಪು. ೪೪-೨೭). 
[ಇಂಗಳ + ಕೊಳ್‌] 
ಇಂಗಳೆಗಣ್‌, ಇಂಗಳಗಣ್ಣು (ನಾ). ಬೆಂಕಿಯನ್ನು ಕಾರುವ ಕಣ್ಣು; 


ತೆಗೆವಲ್ಲಿ. .. ಲಲಾಟದಿನಿಂ ಗಳಗಣ್ಣದೆತ್ತವೋದುದೊ (ಗದಾಯು. ೪-೫೦), 


15| ಇಂಗಳೆಗಣ್ಣು : ಧೂರ್ಜಟಯ ಪಣೆಯೊಳ್‌ ಎರಕವೆನೆ ತೋರುವಿಂಗಳ 


| ಗಣ್ಣೊ (ನೆಂಕಾರಾ. ೫-೨-೧೮), [ಇಂಗಳ್ಳ + ಕಣ್‌] 

ಇಂಗಳಗಣ್ಣ (ನಾ). ಬೆಂಕಿಯ ಕಣ್ಣುಳ್ಳವನು; ಉರಿಗಣ್ಣ; 
ಕೆಂಡಗಣ್ಣ ; ಶಿವ: “ಗೊರವಂ . .. ಮಾದೇವ ಗನಹನಿಂಗಳಗಣ್ಣ 
ಕಿಡಿಗಣ್ಣನು (ಕಬ್ಬಿ ಕೈ. ೪); “ಇಂಗಳಗಣ್ಣ ಸಾಂತ ಪಂದಲೆವಚ್ಚ 
ಗಂದರೆಗಿವಿಯನೀಸರಂ ? (ಶಬ್ದಮಂ. ೩). [ಇಂಗಳಗಣ್‌ + -೮,] 

ಇಂಗಳೆಗಣ್ಣು "ಇಂಗಳಗಣ್‌? ನೋ. 

ಇಂಗಳಗಾಣ್‌ (ಕ್ರಿ). ಬೆಂಕಿಯನ್ನು ಕಾಣು, ಸೋಕು: ಅಘಂಗಳ 
ಪತ್ತಿ ರಾಸಿಗಳು ಇಂಗಳಗಂಡವೊಲಳಿವುದೆನಲ್ಯದೆನ್ನಂಗದೊಳೆರ್ದೆಯೊಳೊ 
ಲ್ಹಿರ್ಕೆ (ಶತಸಾಂ. ೨-೭). [ಇಂಗಳ + ಕಾಣ್‌] 

ಇಂಗಳಗುವರ (ನಾ). ಬೆಂಕಿಯ ಮಗ; ಷಣ್ಮುಖ: “ಆ ಗುಹಂಗಕ್ಕು 
ಮಿಂಗಳಗುವರನೆಂದು ಪೆಸರ್‌'' (ಕಶರ. ೧೨). [ಇಂಗಳ + ಕುವರ್ಕ] 

ಇಂಗಳಮಗ (ನಾ). - ಇಂಗಳಗುವರ : “ನವಿಲ್ದೇರನಿಂಗಳಮಗಂ... 
ಗುಹನ ಪೆಸರಫ್ಪುದು * (ಶಬ್ದಮಂ. ೫). [ಇಂಗಳ + ಮಗ] 

ಇಂಗಳಾಂಬಕೆ (ನಾ). ೧. ಬೆಂಕಿಗಣ್ಣು; ಶಿವನ ಹಣೆಗಣ್ಣು : 
ಉನ್ನತಮಹಾಕೋಪದಿಂದಿಂಗಳಾಂಬಕವ ತೆರೆಯಲುರಿದಾ ಮಾರನು 
(ನವಮೋ. ೭-೩೫). ೨. ಬೆಂಕಿಗಣ್ಣು ಉಳ್ಳವನು; ಶಿವ. 

[ಇಂಗಳ, + ಅಂಬಕ] 
ಇಂಗಳಿಸರ "ಇಂಗಳೇಶ್ವರ? ನೋ. 
ಇಂಗಳೀಕೆ "ಇಂಗುಲಿಕ' ನೋ. 


33 | ಇಂಗಳೇಶ್ವರ, ಇಂಗಳಿಸರ (ನಾ). ಒಂದು ಊರಿನ ಹೆಸರು: ಸುರ 


ರಾಜಾರ್ಚಿತನಿಂಗಳೇಶ್ವರಪುರ ಶ್ರೀತೀರ್ಥಚಂದ್ರಪ್ರಭಂ (ಚಂದ್ರ. 
೧-೫೨). ಇಂಗಳಿಸರ: ಕೃಷ್ಣಬೆರ್ಣ್ಣೋತ್ತರ ಪಥೇ ಬಾಸುರಿಕೋಡು 
ಇಂಗಳಿಸರ ಬಾಗೆವಾಡಿ ಸಾಮಳವಾಡಿಗೆ (ಸೌಇಇ. 2೭1-1, ೮-೧೭; 862). 


೫-೩-೧೬). ಇಿಂಗಣ, : ೧. ಕುಣಿದುವಾ ಕುಡಿಖಾಸೆ ಬಿಡದಿಂಗಣವನು |40| ಇಂಗೆಐ "ಇಂಗಳ್ಳ' ನೋ. 


ಗುಳಿದುವಕ್ಷಿ (ತೊರರಾ. ೧-೧೭-೯). ಇಂಗಲ: ೧. ಕಂಗಳಲಿ ಕೆಂಗಿ 
ಡಿಯು ಮುಖದಲಿ ಯಿಂಗಲಗಳುದುರಿದುವು (ಕೊ € ಗಯ. ೧೦-೨೨). 
ಇಂಗಲು, : ೧. ಪೆಚ್ಚಿದಡವಿಗೆ ಯಿಂಗಲಾವರಿಸಿ ಕಡುಕಾಡುಗಿಚ್ಚು ಕವಿ 
ವಂದದೊಳು (ತುರಂಗ. ೬೨-೪). ಇಂಗಬಿ: ೧. ಅಂಗಾರಂ, ಇಂಗಟಂ 
(ಶಬ್ದಾನು. ೧೪೦ ವ್ಯಾಖ್ಯಾ). 

[ಪ್ರಾ. ಇಂಗಾರ, ಇಂಗಾಲ, / ಸಂ, ಅಂಗಾರ] 


| 
| 
| [ಇಂಗಳ + ಈಶ್ವರ] 
[ 


| ಇಂಗಾಲ (ನಾ). ೧. ಇದ್ದಲು. ೨. "ಕಾರ್ಬನ್‌? ಎಂಬ ಅಲೋಹೆ 
|. ಮೂಲಧಾತು: ಆಮ್ಲಜನಕದ ಒಂದು ಪರಮಾಣು ಜಲಜನಕ, 
| ಇಂಗಾಲ, ಸಾರಜನಕ ಮುಂತಾದ ಮತ್ತೊಂದು ಪರಮಾಣುವಿನ ಮೇಲೆ 
| ಬಗೆಬಗೆಯಾಗಿ ಪ್ರಭಾವವನ್ನುಂಟುಮಾಡುವುದು ಸಹ ಒಂದು ಮೂಲ 
| ರಹಸ್ಯ ಅಥವಾ ಸಂಬಂಧ (ಜೀವಾತ್ಮ. ೧೦೩). 

| [ಪ್ರಾ. ಇಂಗಾಲ, / ಸಂ. ಆಂಗಾರ) 


ಇಂಗಾಲಾನ್ಸು 


ಇಂಗಾಲಾಮ್ಲ (ನಾ). ಒಂದು ಸೆಂಯುಕ್ತ ಅನಿಲ; “ಒಂದು ಪ್ರಮಾ! 


ಣದ ಇಂಗಾಲವೂ ಎರಡು ಪ್ರಮಾಣದ ಆಮ್ಲಜನಕವೂ ಸೂಡಿ! 
ಆದ ಸಂಯುಕ್ತ ಅನಿಲ” (as dioxide. ಳಳ); ಭೂಮಿಯ | 
ಮೇಲಿರುವ ಸಸ್ಕ ಗಳು ಗಾಳಿಯಲ್ಲಿ ರುವ ಇಂಗಾಲಾಮ್ಲ ವನ್ನೂ ನೀರಿನಲ್ಲಿ | 


೭೨೪ 


ಇಂಗ್ಳು 


ಇಂಗಿತಜ್ಞ (ನಾ). ಬೇರೆಯವರ ಅಭಿಪ್ರಾಯವನ್ನು ಊಹಿಸಿ ತಿಳಿ 


ದವನು; ಮನೋಳಭಿಪ್ರಾಯವನ್ನು ಅರಿತವನು : ನಿಪುಣಂ ಕೂರ್ಪರ 
ನಿಂಗಿತಜ್ಞನೆನಿಸುಂ ಕ್ಲೇಶಕ್ಷತಂ ಶೌಚಿ.,. ಸಂದ ವಿದೊಷಕಂ ಸ್ಮರಕಳಾ 
ರಾರಾಜಿತಂ ಪೂಜಿತೆಂ (ಮದತಿ. ೧೦-೩೯). . [ಸಂ.] 


ರುವ ಸಸ್ಕ ನಕು ನೀರಿನಲ್ಲಿ ಬೆಕೆತುಕೊಂಡಿರುವ ಇಂಗಾಲಾಮ ವನ್ನೂ | $| ಇಂಗಿತಜ್ಞ ತೆ (ನಾ). ಇತರರ ಅಭಿಪ್ರಾ ಯವನ್ನು ತಿಳಿಯುವಿಕೆ : 


ಉಸಯೋಗಿಸಿಕೊಳ್ಳು ತ್ತ ವೆ (ಸಸ್ಯಶಾ. ೧೦೪). 
[ಇಂಗಾಲ * ಆಮ್ಲ] 


ಇಂಗಾಲಾಮ್ಲ ವಾಯು (ನಾ). ಇಂಗಾಲಾಮ್ಲವೆಂಬ ಅನಿಲ: 


{earbonic « acid. ಇಂಕನಿ) ; (Carbonic acid gas. ಪಾರಿನಿ. ೧೨). || 
[ಇಂಗಾಲಾಮ್ಲ * ವಾಯು] | 


ಇಂಗಿ (ನಾ). ಬೆರಗು; ಗಾಬರಿ (?): ದೇನ ಪಯಣಂಗಳಾವೆಡೆ ಮತ್ತೆ ; 


ದಾರಮೇಲ್‌ ಮನವಾಯ್ತೆನುತ ಶ£ಸೆ]3ರಗಂ ಪಿಡಿಯಲು EO 1 
ಪಾರ್ಥ ನಾರಿ ಕೇಳ್‌ ಮತ್ತಾನ ಹೆಂಗಳಲಿ ಮನವಿಲ್ಲ ಬಿಡು ಶ£ಸೆ]ರಗೆನುತ | 
(ತುರಂಗ. ೧೫-೨೪). 

ದ ಸಂ. ಇಂಗ ಎ ಬೆರಗು, ಗಾಬರಿ, ಇಂಗಿತ. ್ಭP ತುಳು. ಇಂಗಿ ಎ 


ಇಂಗಿಣಿಮರಣ "ಇಂಗಿಣೀಮರಣ?' ನೋ. 
ಇಂಗಿಣೇ (ನಾ). ಒಂದು ನದಿಯ ಹೆಸರು: ಮಾತೃ ಸರಿತ ಆರಭ್ಯ ಆ 


| 
ವಕ್ರ, ಕೊಂಕು] | 
| 


ಇಂಗಿಣೀ ಸೆಂಗಮಾತ್‌ (ಮುಂಬರಾ. 1X, ೧೩೭-೩; 7. 


(ಸಂ.' | 


10 


15 | 


ಇಂಗಿಣೀಮರಣ, ಇಂಗಿಣಿಮರಣ (ನಾ). [ಜೈನ] ಹತ್ತೊಂಬತ್ತು 120 


ಬಗೆಯ ಮರಣಗಳಲ್ಲಿ ಒಂದು ಬಗೆ; ಯತಿಯು ಸಂಘವನ್ನು | 
ಬಿಟ್ಟು ಏಕಾಂತಸ್ಥ ದಲ್ಲಿ ಇದ್ದು ಆಹಾರತ್ಯಾಗಮಾಡಿ ತನ್ನ, 
ಉಪಚಾರಗಳನ್ನು ತಾನೇ ಮಾಡಿಕೊಂಡು, ಉಪ ಪಸರ್ಗಬಂದಾಗೆ | 
ಸ್ವೊ (ಪಚಾರವನ್ನು ಬಿಟ್ಟು ಸಮತೆಯಿಂದ ಮರಣಹೊಂದು | 
ವುದು: ಚುತುರ್ವಿಧನುಪ್ಪಾ, pL ಶರೀರಮುಮರಂ ತೊಜಕಿದಿಂಗಿಣೀ 
ಮರಣದಿಂ ಶುಭಪರಿಣಾಮದೊಳ್‌ ಕೂಡಿ (ವಡ್ಡಾ ರಾ. ೧೯೨-೧೦) ol 
ಇಂಗಿಣೀಮರಣವೊಂದು ತಿಂಗಳಿಂ ಸಾಧಿಸಿದೊರ್‌ (ಕೊಪ್ಪಶಾ. ೭-೧ | 
1010). ಇಂಗಿಣಿಮರೆಣಿ: ಕ್ರಮದಿನ್ನಂ ಕಡುಪಮಿಜಳ್ಸಿಚಿಮರಣ | 
ದೊಳೊಡಲಂ ತಾನೆ ನೋನ್ನು ಹಗ್‌ ಶ್ಯ ಚಾರ್ಯರ್‌  ಮುಡಿವಿದೆಡೆ | 
[ಯೊಳ್‌] ಬೆಡೆಂಗಂ ಪಡೆದಿರೆ ಮಾಡಿಸಿ ಜಿನೇನ್ಹಚೈತ್ಯಾ 
(ಕಇಆ. ೬೨-೮-೧೦ ; 1008). 

(ಪ್ರಾ. ಇಂಗಿಣೀಮರಣ, / ಸಂ. ಇಂಗಿನೀಮರಣ] 


ಇಂಗಿತ (ನಾ). ಆಶಯ; ಮನೋಗತ; ಅಭಿಪ್ರಾಯ : ಬಗೆದಿಂಗಿತ 


ಚೇಷ್ಟಾಕಾರ ಗತಂಗಳಿನಂತರೆಂಗದೊಳ್ಳಅಸಿದುದಂ ಮಿಗೆ ಸೂಚಿಸುವುದು 

(ಕವಿರಾ. ೩-೧೧೭); ಲಿಂಗದಿಂದುದಿಸಿ ಅಂಗವಿಡಿದಿಪ್ಪ ಪುರಾತನರ ಇಂಗಿತ 

ವನೇನೆಂದು ಬೆಸಗೊಂಬಿರಯ್ಯಾ (ಮಹಾದೇ. ೩೯-೧) ; ಉಪಾಧ್ಯಾಯರು 

ಮಕ್ಕಳಿಗೆ ನೀಡುವ ಸಲುಗೆ, ಅವರ ಇಂಗಿತವನ್ನು ಅರಿತ ಬೋಧನಕ್ರಮ 
. ಕಲಿಯಲು ತಕ್ಕ ಸನ್ನಿವೇಶವನ್ನು ಸೃಷ್ಟಿಸುತ್ತವೆ ( ಶಿಕ್ಷಣ. ೪೯೧). 


[ಸಂ.] 


ಇಂಗಿತಕೊಡು "ಇಂಗಿತಗುಡು? ನೋ. 
ಇಂಗಿತಗುಡು, ಇಂಗಿತಕೊಡು (ಕ್ರಿ). ಗುಟ್ಟಾಗಿ ಅಭಿಪ್ಪಾ ್ರಯವನ್ನು | 


ಕೊಡು, ಸೂಚಿಸು: (ಹಿಂದಾಗಿ, ಇಂಗಿತಗುಡುವನು) (ಬಿಟ್ಟ ಆ. | 
೩೨-೩). ಇಂಗಿತ ಕೊಡು: ಅವಳು ತನ್ನ ಮನದೊಳಗೇ ನೆನೆದು 
ಕೊಂಡಳು, "ಇಂದು ಬೆಳಗಿನಿಂದಲೇ ನನ್ನ ಜು ನನಗೆ ಸಲಗಿತಸಟು 
ಹೇಳುತ್ತಿದೆ, ಇಂದು ನನಗೆ ಕಾಗದ ಬಂತೇ ಬರುವುಡೆಂದು . 
(ಇಪ್ಪಕ. ೨೮೮). [ಇಂಗಿತ * ಕುಡು (ಆ ಕೊಡು)) 


25 


ತ್ಯಾಳಯಮಂ [30 | 


[35 


40 


ಟ್ಟ! "ಇ 


ಇಂಗಿತವ್ಯ ೦ಗ್ಯ (ನಾ) 


ಇಂಗ್ಕು (ಕ್ರಿ). ೧. ಒಣಗು; ಬತ್ತು 


ಬತ ನನಗೂ ಗೊತ್ತಿ ದೆ” ಎಂದು... ಇಂಗಿತಜ್ಞ ತೆಯಿಂದ 
ಜನರೆ ಮನಸ್ಸನ್ನು ಮುಂಬಾಗಿಯೇ ಅರಿತುಕೊಳ್ಳುವವನಂತೆ ನಕ್ಕನು 
(ಪುನರು. ೩೪೨). -[ಸಂ. ಇಂಗಿತಜ್ಞತಾ] 


| ಇಂಗಿತಜ್ಞಾನ (ನಾ). ಬೇರೊಬ್ಬರ 'ಮನಸ್ಸಿ ನಲ್ಲಿರುವುದನ್ನು ಊಹಿಸಿ 


ತಿಳಿದುಕೊ ಳ್ಳುವುದು: ನ ತಹ ನಭದ ಬಂಧುಪರಿವಾರ 
ಹಂಗಿಸುವ ಜೂ ಸತಿಪುತ್ರಸಖರು (ಮಂಕುಕ. ೧೭೬). 
(ಇಂಗಿತ * ಜ್ಞಾನ) 
ಪ್ರತ್ಕು ತ್ರ ರದ ಇಂಗಿತವ್ಯಂಗೃಕೊಂದಿನಿತೆ ನಕ್ಕು 
ಚ *ವ ಗ್ಯ) 


(ಶ್ರಿ ರಾಮಾ. ಬಾ 


'ಇಂಗಿತಾಕಾರ (ನಾ). “ಮನೋಭಾವ, ಮನದಿಂಗಿತವನ್ನು ಸೂಚಿ 


ಸುವ ರೂಪ” (ಶೂನ್ಯಸಂ. ಕೋಶ). [ಇಂಗಿತ + ಆಕಾರ್ಕ] 


ಇಂಗಿಲಿಕನಕುಪ್ಸೆ (ನಾ). ಒಂದು ಊರಿನ ಹೆಸರು: ಬಳೆಗಾರ ಕುಲ 


ಬೀವಿಸೆಟ್ಟಿಗಂ ಜೋಕಟ್ಟೆ ಗಂ ಪುಟ್ಟದಂಗಿಬಮ್ಮ! ಇಂ ಇಂಗಿಲಿಕನಕುಪ್ಪೆಯ 
ಸೂ SS ಬಟ್ಟಾರ ದೇವಾಲ್ಯವಂ ಮಾಡಿಸಿದಂ(ಎಕ. X1೪, 


ಶ್ರೀರಂಗ. ೩೪-೬; 1126). (?] 


| ಇಂಗಿಲೀಷು " ಇಂಗ್ಲೀಷು? ನೋ. 
| ಇಂಗಿಸು (ಕ್ರಿ). ೧. ಇಂಗಿ ಹೋಗುವಂತೆ ಮಾಡು; ಬತ್ತಿಸು; ಒಣ 


ಗಿಸು: ಸೇನಾವಿಸರ ಪದಹತ ಧೂಳೀವಿಸರ ವಿಬುಧತರಂಗಿಣಿಯನಿಂಗಿಸಿತು 
(ತೊರರಾ. ೩-೬-೧೭) ; ಕೆಂಗೆಯ ಹನುಮಂ ಕಿಜುನೆರವಿಂಗೆಳಸದೆ ವಿಜಯ 
ಪುರದ ಶಾಹನ ದಟಮುಂ ಬೆಂಗೊಂಡು ಬಳೆದ ದೂಳಿಯೊಳಿಂಗಿಸಿದಂ 
ಗಡಿಗಳವರ ಸಂಗರರಸಮಂ (ಚಿಕವಿ. ೨-೯೨) ; ಇದೆ ಇಲ್ಲೆಂಬುವ ವಾದನ 
ಇಂಗಿಸುವ ವಿಚಿತ್ರ (ಜೀವಲ. ೩-೮) ; ಅಕ್ಕಿಯನ್ನು ಒಂದೇ ಸಲತೊಳೆದು 
ಇಂಗಿಸುವ ಪದ್ಧತಿ (ಗೃಹವಿ. ೫೦). ೨. ಕಳೆ; ಹಿಂಗಿಸು; ಹೋಗ 
ಲಾಡಿಸು : ನೂರಾರು ಬುಧರು... ತೃಷೆಯನಿಂಗಿಪರು (ಇಂಚಾಪ. 
೫೩-೫೪). [ಇಂಗ್ಳು * -ಇಸ್ಕು] 
; *“ತಾನಿಂಗುವುದಕಿಂಕೆ? (ಕವಿಕಂ, 
೨೫೩) ; ಮೈಮೆ ಮಡಿಯಿತ್ತುತ್ಸಾಹಮಿಂಗಿತ್ತು (ಗಿರಿ ಕ. ೮-೧೬೨); 
ತೈಲವಿಂಗಿದ ದೀಪ್ತಿಗೆ ಉದಕವಜತ ಘನ ತಟಾಕಕ್ಕೆ (ಹಚಕಾ. ೯-೨೪); 
ಆಜದ ಸೇದೆ ಮಗ್ಗುಲಿಕ್ಕದ ಪುಳಕಂಗಳಿಂಗದ ಬೆಮರ್‌ (ಸೂಕ್ತಿ ಸು. 
೮-೧೬೨) ; ಬೆಣ್ಮೆಯನಿಕ್ಕಿ ಕಾಸಲದು ನೀರಿಂಗಿ ಫೊಸಗಿಣ್ಣಿನ ಪರಿಯಾಗ 
ಲಂತಲ್ಲಿ (ಸೂಪಶಾ. ೪-೭). ೨. ಅಡಗು; ಹುಗಿದುಹೋಗು; ನಾಶ 
ವಾಗು: ಉರುಕೃಪೆಯೊಳಿಂಗಿರ್ದ ಕಂಗಳಂ ಕೊಟ್ಟು ಪಾಲಿಸಿದ ಕರುಣಾ 
ಸಾಗರ (ಕೊಟ್ಟೂ ಬ. ೩-೧೪). 

ಇಂಗಿಹೋಗು - ಬತ್ತಿಹೋಗು: ನಿನ್ನ ಬಿಟ್ಟು ಅನ್ಮಕೆನ್ನ ಮನ 
ವೆಳಸಿದ ದಿನ ಈ ಕಣ್ಣು ಕುರುಡಾಗಿ ಹೋಗಲಿ ನಿನ್ನ ತೇಜದಿಂದ ನಿನ್ನ 
ದಿವ್ಮದರ್ಶನದಿಂದ ಅಲ್ಲಿಯೇ ಇಂಗಿಹೋಗಲಿ (ಜಗದಾ. ೧೨). 

(ದೇ. ॥ ತಮಿ. ಇಣ್ಬು ; ತುಳು. ಇಂಗು ; ತೆಲು. ಇಂಕು, ಇಗುರು, 
ಇವುರು, ಇಮುರು, ಇನುಕು, ಈಕು] 


೦ಗ್ಗು (ಕ್ರಿ). ಕೊಡು: ಭಟ್ಟರೇ ಕ್ಷೇಮವೋ ಎಂದರೆ ಎರಡು ದುಡ್ಡು 


ಇಂಗಿ ಎಂದ (ಗಾದೆ. ಕಿ). [ಆ ಈ್ಯ. / ತಮಿ. ಇಗು ; ತೆಲು. ಇಚ್ಛು] 


ಇಂಗ್ಳ್ಕು ೭3೫ 

ಇಂಗ್ಕು (ನಾ). ೧. ಒಂದು ಗಿಡದ ಹೆಸರು (ಓಸಧಿ. ೫; ಮೈಇಗ.! 
೩೮-೭೪೪). ೨. (ಅಡಿಗೆಗೂ ಔಷಧಕ್ಕೂ ಉಪಯೋಗವಾಗುವ 
ಒಂದು ಮರದ ಹಾಲಿನಿಂದ ದೊರೆಯುವ ವಸ್ತು; ಹಿಂಗು: 
ಉಪ್ಪಿಲ್ಲಣಿಂಗು ಸಾಸವೆ ತಪ್ಪಿಲ್ಲದ ಮೆಣಸು ಸುಂಟಿ ಪೊಸ ಸುಣ್ಣಮಿವಂ | 
ಚಪ್ಪರಿಸಿ ಬಡಿದು ಮೆಯ್ಯಂ ಸೊಪ್ಪಾಗಿರೆ ಮೋದಿ ಪೂಸುವರ್‌ ನಿರ್ದ | 
ಯೆಯಿಂ (ಧರ್ಮಾಮೃ. ೩-೭೧); ಇಂಗಿನ ಪೆಟ್ಟಿಗೆಗೆ ಇಂಗು ಗದ್ಮಾಣಂ 
ತೂಕವಾಣಂ (ಎಇ. 2111, ೨೨-೫೫ ; 1204) ; ಕರಿಬೇವು ಬಡಗ ಸಂಡಗೆ! 
ಯಿಂಗು ಕಡಲೆವಿಟ್ಟರಿಸಿನದ ಹುಡಿ (ಸೂಸಶಾ. ೪-೧) ; ಗಳಿಲನೆ ಬಡಿಸ | 
ಲೊಗ್ಗರಣೆಯಿಂಗಿನ ಕಂಪು ಸುಳಿದುದು (ಮೋಹತ, ೩-೫೪); ಹೊಗೇ | 
ಸೊಪ್ಪು ಯಿಂಗು ಜೀರಿಗೆ (ಎಕ. ೪111, ತೀರ್ಥಹ. ೭೨-೧೬ ; 1711) ; | 10 
ಇಂಗು ಮೆಣಸ್ಕಾಲಕ್ಕಿ ಮೇಣ ಸಾಂಬ್ರಾಣಿಗಳನು ( ಅರ್ಚಾನಿ. ೩೧-೨೩೪). | 

ಇಂಗುತಿನ್ನಿಸು ಎ ಮೋಸ ಮಾ ds ಕಾರ, 

ಬಾಪ್ಟಿ ಕೆ” (a ಕಿ); ಇಂಗಿನೆಲೆ ಮುಸ್ತೇಯಳಿಲೆ ಲವಂಗಂ ಬಜೆ 
ಗ: ೭-೧೪). ಇಂಗುಹಚ್ಚು ಎ೧. (ಕಣ್ಣಿ ಗೆ) ಇಂಗನ್ನು ಬಳ್ಳಿ | 
ಸವರು. ೨. ವಂಚಿಸು; ಮೋಸಮಾಡು.. [ಆ ಸೇ. ಹಿಂಗು], 

ಇಂಗುಣಮೇಡು (ನಾ). ಒಂದು ಊರಿನ ಹೆಸರು: ಬಟಾರರು! 
ಕೊಟ್ಟುದು ಇಜ್ಜುಣಮೇಡಿನೊಳ" ಒಕುಳಂ ಕಟನಿ ಸವ್ವ ಹಾ 
(ಎಕ. ೫, ಶ್ರೀನಿವಾ. ೨೭-೨೬; 870). [2] 

ಇಂಗುಣಿಗೆಅಕೆ (ನಾ). ಒಂದು ಕೆರೆಯ ಹೆಸರು: ಬಮ್ಮಣವಾಡ ಕುಟುಕ 
ವಾಡದ ಮುನ್ನುಡ್ಡೆಯ ಇಂಗುಣಿಗೆಜಕಿಯ ಕೆಳಗೆ ನಟ್ಟ ಕಲ್‌ (ಎಇ. 
೫111, ೩೦-೪೦ ; 1204). [ಇಂಗುಣ್ಯಿ + ಕೆಜಕಿ) 

ಇಂಗುದ (ನಾ). - ಇಂಗುದಿ: “ಇಂಗುದ, ಇಂಗುದಿ, ni 


5 


ಕ 


15] 


ಇಂಗುಳದ ಮರ” (ನಾಚಿರಾ. ಕಿ). [ಸೆಂ.] 
ಇಂಗುದಿ (ನಾ). ಗಾರೇಗಿಡ; "ಇಂಗಳದ ಗಿಡ” (ಸಿದ್ಧಾ ತಿ. ೧೦೭). 
(ಸಂ. ಇಂಗುದೀ] 25 


| 

| 

ಇಂಗುದೀಶೈಲ (ನಾ). ಇಂಗುಳದ ಬೀಜದಿಂದ ತೆಗೆದ ಎಣ್ಣೆ : ಆಶ್ರ ಶ್ರ! 

ಮವು ಗನಿ ಲದ ದೀಪಗಳಿಂದ ಬೆಳಗತೊಡಗಿತು (inv ೮); i 

ಹಾಗಾದರೆ ಆಕೆಯನ್ನು ಜಾಗ್ರತೆಯಾಗಿ ಕಾಪಾಡಿಕೊ. ಇಂಗುದೀತೈಲ; 

ದಿಂದ ಜಿಡ್ಡಾದ ತಲೆಯುಳ್ಳ ಸ ಒಬ್ಬ ದರಿದ್ರನಾದ ಕಾಡು | 
ಮನುಷ್ಯ ನಕೈಗೆ ಬಿದ್ದಾ ಹ (ಶಾಕುಂತ. ೨೫-೧೨). 

(ಸಂ. (ಇಂಗುದೀ + ತೈಲ)] 
ಇಂಗುದೀಫಲ (ನಾ). ಇಂಗುಳದ ಹೆಣ್ಣು: ಇಂಗುದೀಫಲನಿಭೇದದೆ 

ನುಣ್ಬಿಡಿದಿರ್ಪ ಕಲ್ಲ್ಗಳುಂ (ಶಾಕುಂತ, ೧-೧೪). 

[ಸೆಂ. (ಇಂಗುದೀ + ಫಲ)] | 
ಇಂಗುಲಿ (ನಾ). - ಇಂಗುಲಿಕ (ಒಷಧಿ. ೧೩೬). [ಆ ಸಂ. ಹಿಂಗುಲ] |3$ 
ಇಂಗುಲಿಕೆ ಇಂಗಲಿಕ, ಇಂಗಲೀಕ, ಇಂಗಳೀಕ, ಇಂಗುಲೀಕ, | 

ಇಂಗುಳಿಕ, ಇಂಗುಳೀಕ (ನಾ). ೧. ಪಾದರಸದಿಂದ ಆದ ಒಂದು! 
ಅದಿರು; ಹಿಂಗುಳ: ಕರ್ಪೂರತೈಲಾಹ್ವಮಿಂಗುಲಿಕೆಂ ನಾಗರಮಿಪ್ಪೆ ; 
(ಖಮದ. ೬-೮). ೨. ನೀಲಿಯ ಬಣ್ಣ ದ ಒಂದು ಔಷಧ ದ್ರವ್ಯ (ಕಿ. 


[ 
೩. ಒಂದು ಬಣ್ಣ ; ಕೆಂಪು ಬಣ್ಣ ದ್ವಿಗುಣಿಸೆ ಪತ್ತಿದಿಂಗುಲಿಕದಿಂ | 4 
ನಖದೀಧಿತಿ (ಮಲ್ನಿಪ. ೫-೨೯). 


0, 


ಔಂಗಲಿಕ: ೧. *ಓಂಗೂಳಕ -| 
ಇಂಗಲಿಕ (ಶಬ್ದಾನು. ೧೬೦ ವ್ಯಾಖ್ಯಾ) ; ಇಂಗಲಿಕವು ಮುಣಿಶಿಲೆಯು | 
ಅಂಗಡಿಯೊಳು ಮಾರುತಿಹ ಬೇಹಾರಿಗರು ಕಂಗೊಳಿಸಿದರು (ಅಬ್ಬಲೂ` ! 
೩-೭೬). ಇಂಗಲೀಕೆ: ೧. ಸಾಗಂಧಿಕಂ ಕಪ್ಪಿನೊಡವೆರದ ಕೆಂಪನ್ನು ! 
ಕೂಡಿರ್ಪುದಲತಿಗೆಯ ರಸದವೊಲಿಂಗಲೀ ಕ” ತನ್ನಿಚ್ಛೆ ಯೊಳ್‌ ಬೆಳದು | 145 
ಚಿತ್ರಮೂಲದ ಪುಷ್ಪ ಕುಂಕುಮಮಂಜಿಷ್ಟೆಯಂತೆ (ರತ್ನಶಾ. ೧೦-೧೦) ; 


ಇಂಗೊರಲ್‌ 


ಇದಕ್ಕೆ ಇಂಗಲೀಕೆ (Cinnabar Sulphide of Mercury) ವನ್ನು ಲಿಂಚೆ 
ಹಣ್ಣಿನ ರಸದಲ್ಲಿ ನುಣ್ಣಗೆ ಅರೆದು ಹಚ್ಚುವುದು ( ಮನೆಮ. ೧೦೧). ಇಂಗೆ 
ಳೀಕೆ: ೧. ಪಾರಜ, ಗಂಧಕ... ಇವೆರಡುಗಳ ರಸಾಯನ ಮಿಶ್ರಣವಾಗಿ 
ಇಂಗಳೀಕವೆಂಬ ಮಿಶ್ರಪದಾರ್ಥ ಹುಟ್ಟುತ್ತದೆ (ಮುಂಬಯಿ. ೬-೮). 
೩, ಹರಿದಳ, ಇಂಗಳೀಕ, ಅಭ್ರಕ ಇವೇ ಆಗಿನವರು ಉಪಯೋಗಿಸು 
ತ್ತಿದ್ದ ಬಣ್ಣಗಳು (ಕನ್ನನು. ೧೯೪). ಇಂಗುಲೀಕೆ: ೧. “ಮ್ಲೇಚ್ಛಂ- 
ಇಂಗುಲೀಕ ” (ಓಷಧಿ. ೧೨೯,. ಇಂಗುಳಿಕೆ: ೧. “ಅನ್ಯಮಾರಕಂ- 
ಇಂಗುಳಿಕ” (ಓಷಧಿ. ೮). ೩. ನಯಮಳವಟ್ಟ ಪಚ್ಚೆ ಸಹಕಾರದೊಳಿಂ 
ಗುಳಿಕಂ ತಳಿರ್ತಶೋಕೆಯೊಳರಿದಾಳಮುಳ್ಳಲರ್ದ ಸಂಪಗೆಯೊಳ್‌ 
(ಶಾಂತಿಪು. ೧-೬೪) ; ಇಂಗುಳಿಕೆದಣ್ಯೆಯಿಂ ನೆಯೆನಂಗಳ್‌ . .. ರಂಜಿಸೆ 
(ಮಲ್ಲಿಪು. ೫-೩೭) ; ಅಂತು ಬಂದಾ ಚಿತ್ರಿಕೆ ನಿಜಾಂಗುಳಿಯೊಳ್‌ ಪೊರೆ 
ದಿಂಗುಳಿಕಂ ಕೇಸರಿಯ ಕೆಂಬೊಗರಂ ದ್ವಿಗುಣಿಸೆ (ಧರ್ಮನಾ. ೩-೧೧೩). 
ಇಂಗುಳೀಕೆ: ೧. (ಕಿ). [ಆ ಸಂ. ಹಿಂಗುಲಿಕಾ] 

ಇಂಗುಲೀಕ "ಇಂಗುಲಿಕ' ನೋ. 

ಇಂಗುಳ (ನಾ). ಗಾರೆಗಿಡ ; ಇಂಗುದೀವೃಕ್ಷ: ಆಮ್ರಂ ಬೆಳಲಿಂಗುಳಂ 
ಪನಸು ನಿಂಬಂ ಜಂಬು ASS (ಕ. ೧೦೪೦ ಶೂದ್ರಕ) ; 
ಕುರುಟಗೆ ಯಿಂಗುಳಂ ತವಸಿಯೆರ್ಕೆಯ ಪಾ(ಲ್ಮೆಣಸ)ಲೆಸೆನಶ್ವಗಂಧಿ 
ನಾಗರಮಮರೆೇಂದ್ರ ವಾರುಣಿಯೆನಿಪ್ಪಿವನೆಣ್ಣೆಯೊಳಟ್ಟು ಬಿಟ್ಟೊಡಂ 
(ಲೋಕೋಪ. ೯-೨೧೪) ; ಕಮ್ಮರ ದಾರ ಕೇರ ನೇಳಲ ಸಿರಿತಾಳೆ ಯಿಂಗು 
ಳದ ನೆಲ್ಲಿಯ ನೀಪದ ಸೋಲೆಯಾಲದಿಂ (ಲೀಲಾವ. ೬-೨೧) ; ಇಂಗುಳದ 
ಬೇರಿನೊಳು ವಂಗವನು ಬೆರಸಿದರೆ ಅಂಗನೆಯು ತನಗೆ ವಶವಕ್ಕು ವೈರಿತಾ 
ಸಂಗಾತಿಯಕ್ಕು (ಸರ್ವಜ್ಞ. ೧೯೩೮) ; ಇಂಗುಳದ ಮೇಣವಂ ನಿಂಬೇಹುಳಿ 
ಯಲ್ಲಿ ಅರೆದು ಪೂಸಲು ಸಕಲವಿಧವಾದ ವ್ರಣ ಮಾಣು (ವಿವೈವಿ. ೨). 

[ಸೆಂ. ಇಂಗುಲ] 

| ಇಂಗುಳೆವಡಿ (ನಾ). ಒಂದು ಪ್ರಾಂತದ ಹೆಸರು: ಯಿಂಗುಳನಡಿಯ 
ಸೀಮೆ (ಎಕ. ೫೪, ಗುಂಡ್ಲು ಪೇ. ೧೪೭-೧; ?). "ಇಂದಿನ "ಇಂಗಳ 
ವಾಡಿ? ಎಂಬ ಊರು. [ಇಂಗುಳ + ವಡ್ಮಿ (ಆ ಪಾಡಿ?) 

: ಇಂಗುಳಿಕೆ "ಇಂಗುಲಿಕ' ನೋ. 

| ಇಂಗುಳೀಕ "ಇಂಗುಲಿಕ' ನೋ. 

'ಇಂಗೂಟಿ (ನಾ). ಸೊಗಸಾದ ಕೂಟ; ಸಂಭೋಗ: ಬಸಮಾದ 
ಗಂಡರಿಂಗೂಟಮೆ ತೋಟಯೆಂದು ಲ: ೧೪-೪೦); ಪೊಂಗುತ್ತಿರೆ 
ನಾಣ್ಹಾಣಂ ಸೂಳ್ವದದಿಂಗೂಟಿಂ ಗಡಿಗೆಟ್ಟಿರಲ್‌ (ಉದ್ಭದೇ. ೪-೨೮). 

[ಆ ಇನಿದು * ಕೂಟ] 

| ಇಂಗೊರಲ್‌, ಇಂಗೊರಳ್‌, ಈಂಗೊರಲ್‌ (ನಾ). ಇಂಪಾದ ಧ್ವನಿ; 
ಮಧುರವಾದ ಕಂಠ: ಅಂತೊಂಡೆ ಕೊರಲೊಳ್‌ ಕೊಳೆ ಪಾಡುವ 
ಬರ್ಬರಕಿರಾತೆಯರಿಂಗೊರಲೊಳೊದನಿ ಬಂದೆರ್ದೆಯನಳ್ಳೆ ವಿಳ್ಳೆಯಾಗಿ 
ಪಿಡಿದಲುಗುವಂತಲುಗೆ (ಶಾಂತಿ ಎಂಬಿನೆಗಮಿಂಗೊರ 
ಲೊಳ್ಳೊಳೆ ಪಾಡಿಯಾಡಿ ರಂಜಿಸಿತೊ ಸಭಾಜನಂಗಳ ಮನಂಗಳನಾ ದಿವಿ 
ಜಾಂಗನಾಜನಂ (ಅಜಿಪು. ೫-೩೮) ; ಒಳದೊಂಡಿನ ಪಾಲ್ಲಳುಮಂ 
ಪೀರ್ದಿಂಗೊರಲ್ಲಳಾದ ನೀರ್ವ್ವಕ್ಕಿಗಳ ಸುಸಿಲಮಸಕದಿಂಚರಂಗಳುಮಂ 
(ಕಾದಂಉ. ೫೨೬) ; ಮಾಂಗಾಯ ಗೊಂಚಲೊಳಗುಳಿದಿಂಗೊರಲಿಂದುಲಿವ 
ಗಂಡುಗೋಗಿಲೆ (ಕಾವ್ಯಾವ. ೨೫೦). ಇಂಗೊರಳ್‌ : ಆಂಗನೆಯರನು 
ಪಡಿಯಜತಿಯರು ಸಂಗೊಳಿಸಿ ಜಡಿಕೆಯಿದು ನಿಲಿಸಿದರಿಂಗೊರಳ ನುಣ್ಣ ರದಿ 
ಹೊಹೊ ಗಲಭೆ ಬೇಡೆಂದು (ಸಾಳ್ವ ಈಂಗೊರಲ್‌ : 
ಈಂಗೊರಲ್‌, ಈಂಚರಂ, ಈಂಗಡಲ್‌ (ಭಾಷಾಭೂ. ೬-೧೩೮ ಉದಾ). 

[< ಇನಿದು * ಕೊರಲ್‌] 


ಪು, ೨-೨೨ ವ; 


ಭಾ. ೨೦-೨೭). 


ಇಂಗೊರಳ್‌ 


ಓಂಗೊರಳ್‌ "ಇಂಗೊರಲ್‌' ನೋ. 

ಇಂಗೊಳ (ನಾ). ೧. ಸಿಹಿನೀರಿನ ಕೊಳ. ೨. ಅಮೃತ ಸರೋವರ: 
ಒಗೆದುದೊ ತಿಂಗಳಿಂಗೊಳದೊಳೇನಸಿತೋತ್ಸಲಂ * .. ಎಂಬಿನಮಾಯ್ತು 
ಲಾಂಛನಂ (ಚಿಕವಿ. ೬-೨೮). (ಆ ಇನಿದು * ಕೊಳ್ಳ) | 

ಇಂಗೋಲ್‌ (ನಾ). ೧. ಸವಿಯಾದ ಕೋಲು ; ಕಬ್ಬು: “ಇಂಗೋಲ್‌ 
ರಸಾಲಂ ೫ (ಕರ್ಣಾಣನಿ. ೪೧); ಇಂಗೋಲಂ ನವದಾಡಿಮಾಫಲಮಂ 
(ಉದ್ಭಟ. ೯-೧೨); ಬೆಳ್ಬುನೆತ್ತಿರ್ದಿಂಗೋಲಂ ತೋಂಟಗಂ ಕೊಟ್ಟ 
ನೊರ್ವಂ (ಕಬ್ಬಿಕಾ. ೮೮) ; ಪಾಲ್ಸಡಲ ತೆರೆಯ ಬಂಬಲ್ಲಳೆಂ ಜೇಂಗೊಡದ 
ಸಾಲ್ಗಳಂ ಖಿಜುಗುವಿಂಗೋಲ್ಲಳಗ್ಗ ಳವಾದ ಮೇ ಲ್ಲಳಂ ಪರಿಕಲಿಸ | 
ಕೀಲ್ಲಳಂ (ನೀಕೈಪು. ೩-೧-೧) ; ಸಂಪಗೆಗೆ ಕಂಪಿ ಹುದೆ? ಇಂಗೋಲಿ 
ಗಿಂಪಿಹುದೆ ? ಮಳೆನಿಲ್ಲೆ ಸೊಂಪಿಹುದೆ?... ಇಲ್ಲದಡೆ ಪೇಳು ಪೊಸಸೃಷ್ಟಿ 
ರಚಿಸುವ ಕವಿಗೆ (ಗಿಂವಿಂ. ೨೨-೩೨). ೨. ಕಬ್ಬಿನ ಬಿಲ್ಲು; ಮನ್ಮಥನ 
ಚಾಪ; “ಇಕ್ಷುಚಾಪ' (ಚತುನಿ.1, ೬ ಕ). ೩. ಮನ್ಮಥ ಬಾಣ: 
ಇಂತಿಂಗೋಲಿಂ ಕೆತ್ತಿದ ನಂದನ ನಂತರದೊಳ್‌ ಮತ್ತಂ ಚಿಂತಿಸುತಂ 


ಇಂತಾ ಸವಣಂ ಸವಿಯಿಲ್ಲದ ಮಾತಂ ತಾನೆಂದಂ ಹಿತಮಂ ಗುಣಮಂ |15 


(ಸೌನಂದ. ೮-೨೨). [< ಇನಿದು + ಕೋಲ್‌] 

ಇಂಗೋಲ (ನಾ). ೧. ಮಧುರವಾದ ಬಾಣಗಳನ್ನು ಉಳ್ಳವನು; 
ಹೊವಿನ ಬಾಣಗಳನ್ನು ಉಳ್ಳವನು; ಮನ್ಮಥ : ಇಸಲೊಡರಿಸುವಿಂ | 
ಗೋಲನ ಮಿಸುಗುವ ಪೊಸವಿಲ್ಲ ಜೇವೊಡೆಯ ದನಿಯವೊಲ್‌ (ಕಬ್ಬಿಳಾ. | 


೯೬); ಇಂಗೋಲನ ತಾಯಿಗಿಂಗದಿರನ 1೧151608501 ೧31. ೫ 


(ಹ ದಿ ಬ. ೨-೨). ೨. [ಜೈನ] ಕಾಮದೇವನಾದ ಬಾಹುಬಲಿ : | 
ಹೆಂಗಳೆಲ್ಲರು ನನ್ನ ಪಕ್ಷ ಫುರುಷರೆಲ್ಲರಿಂಗೋಲ ಕೇಳ್‌ ನಿನ್ನ ಪತ್ತ ಭರತು, 
೫೦-೨೬). [ಇಂಗೋಲ್‌ +-೮] | 
ಇಂಗೋಲನಿಲ್‌ "ಇಂಗೋಲ್ವಿಲ್‌? ನೋ. | 
ಇಂಗೋಲ್ಟಿಲ್‌, ಇಂಗೋಲವಿಲ್‌ (ನಾ). ಕಬ್ಬಿನ ಬಿಲ್ಲು; ಮನ್ಮಥನ; 
ಬಿಲ್ಲು: ಇಂಗೋಲ್ಬಿಲ್ಲಿಕ್ಕಿದ ಗವಸಣಿಗೆಯ ಭಂಗಿಯವೊಲ್‌ ಬಿಳಿದಂ | 
ಪೊದೆಯುತ (ಜಯಕಾ. ೨-೪೦). ಇಂಗೋಲವಿಲ್‌ : ಕೇಸಡಿ ಕೆಂದಾ| 
ವರೆವೂಗಳಂ ಕೆದಜಕೆ ಪುರ್ಬಿಂಗೋಲವಿಲ್ಲಂದಮಂ ಕುಡೆ (ಕಬ್ಬಿಕಾ. ೯೩). | 
[ಇಂಗೋಲ್‌ + ಬಿಲ್ಕ್‌) 


pi 


೭೨9೬ 


ಇಂಚರ್ಕ 


| ಇಂಗ್ರೆಜು "ಇಂಗ್ರೇಜಿ' ನೋ. 
ಇಂಗ್ರೇಜಿ, ಇಂಗರೆಜಿ, ಇಂಗ್ರೆಜಿ, ಇಂಗ್ರೆಜು, ಇಂಗ್ರೇಜು (ಗು). 
೧. ಇಂಗ್ಲೆಂಡ್‌ ದೇಶಕ್ಕೆ ಅಥವಾ ಜನಕ್ಕೆ ಸಂಬಂಧಿಸಿದ : ಸ್ಫುಟ 
|. ಗಳಾದಿಂಗ್ರೇಜಿ ವಾದ್ಯಗಳ ಸಾಲುಗಳ (ಅರ್ಚಾನಿ. ೨೪-೩೧) ; ಮೊಹಂ 
| ಮದಲ್ಲೀಖಾನರು ಕುಮುಕಿಗೆ ಇಂಗ್ರೇಜಿ ಬಹಾದೂರ ಸರಕಾರದ ಫೌಜು 
| ಕರೆಸಿಕೊಂಡು (ರಾಜೇಂದ್ರ. ೯). (ನಾ). ೨. ಇಂಗ್ಲೆಂಡ್‌ ದೇಶದ 
| ಜನರು ಆಡುವ ಭಾಷೆ; ಆಂಗ್ಲಭಾಷೆ: ಆಕೆ ಬರೆದ ಸಂಸ್ಕೃತ 
| ಮತ್ತು ಇಂಗ್ರೇಜಿಯ ಭಾಷಾಂತರಗಳನ್ನೂ . .. ತಿದ್ದಿಕೊಡುತ್ತಿದ್ದನು 
| (ಉತ್ತಗೃ. ೧೯) ; ಇಂಗ್ರೇಜಿ ವಿದ್ಯೆ ಬಂದ ಬಳಿಕ (ಯಕ್ಷಪ್ರ. ೨೩). 
| 
| 


೩. (ಕರಾ). ರೋಮನ್‌ ಕ್ಯಾಥೋಲಿಕರ ಚರ್ಚು; ಇಗರ್ಜಿ (). 
ಇಂಗರೆಜಿ: ೧. "ಇಂಗರೆಜಿತಿಂಗಳು' ಪರಾ. ಇಂಗ್ರೆಜಿ: 
೨. (ಮುಂಬಯಿ. ೪-೧೫೦ ಕಿ). ಇಂಗ್ರೆ ಜು: ೨. (ದಕ. ಕಿ). 
ಇಂಗ್ರೇಜು : ೨. (ದಕ. 9). 
[4 ಪೋರ್ಚು. ಇಂಗಲೇಜೀ; ಮರಾ. ಇಂಗರೇಜೀ] 
ಇಂಗ್ರೇಜಿಬಿಘೆ (ನಾ). ಇಂಗ್ಲಿಷ್‌ ಪದ್ಧತಿಯಂತೆ ಅಳತೆ ಮಾಡಿದ 
ಭೂಮಿಯ ಭಾಗ: ಇಂಗ್ರೇಜಿಬಿಘೆಕ್ಕೆ ಎರಡು ಮಣದ ಅಜಮಾಸು 
ಬೀಜ ಬಿತ್ತಬೇಕು (ಕೃಷಿಪ್ರ. ೭೨). 
[ಇಂಗ್ರೇಜಿ * ಬಿಘೈ. £ ಹಿಂ. ಭೀಘಾ] 
| ಇಂಗ್ರೇಜು "ಇಂಗ್ರೇಜಿ' ನೋ. 


| ಇಂಗ್ಲೀಷು, ಇಂಗಲೀಷು, ಇಂಗಿಲೀಷು (ನಾ). - ಇಂಗ್ರೇಜಿ೧. 
ಸಂದಣಿಯ ಬಾಣಭ ಲ್ಹಗಳ ಸಿಡಿದಿರ್ಪವರನಿಂಗ್ಲೀಷು ವಾದ್ಯದವರಾ 
(ಅರ್ಚಾವಿ. ೨೪-೪೭); ಪಟಹ ಡಿಂಡಿಮ ಢಕ್ಕೆ ಕಹಳೆ ನವಪತ್ತುಗಳು 


ಸ್ಪುಟಿಗಳಿಂದಿಂಗ್ಲೀಷು ವಾದ್ಯಗಳ ಸಾಲುಗಳ" (ವರ್ಷವ. ೩-೩೧). 
ಇಂಗಲೀಷು: ೧. ಯಿಂಗಲೀಷು ಸಂ. ೧೮೬೫ನೆಯ ಕ್ರೋಧನ (ಮೈ ಅರಿ. 


[4 «ao. English] 
ಇಂಘಾರಿಗೆ (ನಾ). ಸಿಹಿಯಾದ ಘಾರಿಗೆ; ಒಂದು ಬಗೆಯ ಭಕ್ಷ್ಯ; 
ಕಜ್ಜಾಯ: ಇಂಫಾರಿಗೆ, ಕಂಧಾಯಂ, ಅಂಘವಣೆ (ಶಬ್ದಾನು. ೮೦ 


ವ್ಯಾಖ್ಯಾ). [ವ ಇನಿದು * ಘಾರಿಗೆ] 


| 
i 
| 
s| ೧೯೩೧; ೩೦-೩ ; 1865). ಇಂಗಿಲೀಷು ೨. (ಕಿ). 
| 
| 
| 
| 


ಇಂಗೋಲ್ವಿಲ್ಲ (ನಾ). ಕಬ್ಬಿನ ಬಿಲ್ಲನ್ನು ಉಳ್ಳವನು; ಮನ್ಮಥ: 30 ಇಂಚರ, ಈಂಚರ (ನಾ). ೧. ಇಂಪಾದ ಧ್ವನಿ; ಮಧುರ ಸ್ವರ: 


“ಇಂಗೋಲ್ವಿಲ್ಲನೆಂದು ಕಾಮಂ? (ಶಮದ. ಪರಿ. ೨); “ಇಂಗೋಲ್ವಿಲ್ಲಂ 
1. ಗಿಳಿದೇರಂ --ಇವು೧೩ ಕಾಮದೇವಂಗೆ ಪೆಸರ್‌ ೫ (ಕಶಸಾ. ೨-೧೩); 
ಜಗಮಂ ಜಕ್ಕುಲಿಸುವಿಂಗೋಲ್ವಿಲ್ಲನ ಬಲ್ಲಾಳನ ಕೈದಮುಸರಲ್ಲಳೆಯ್ದ 
ವೆಂದು(ಆನಂ ಪು. ೨-೨೦ ವ); ಇಂಗೋಲ್ವಿಲ್ಲನಾರ್ದೆಚ್ಚೊಡೆ ( ಉದ್ಭಟ. 


೭-೬೧); ಮಿಸುಪ ಸುಲಿಪಲ್ವೆಳಗೆಂಬ ಕಾರಮಿಂಚಿಂಗೋಲ್ವಿಲ್ಲನೆಂಬ |35 


ಸೋಗೆಯಂ ಸೋಲಿಸೆಯುಂ (ಕಬ್ಬಿಕಾ. ೧೨೩). 
[ಇಂಗೋಲ್ವಿಲ್‌ + ಲ್ಯ] | 

ಇಂಗ್ರಜ, ಇಂಗರೀಜ, ಇಂಗ್ರೆಜ (ನಾ). ಇಂಗ್ಲೆಂಡ್‌ ದೇಶದವನು; 
ಆಂಗ್ಲೆ : ಅರಬರು ಸಿಂಧುದೇಶವನ್ನು ಒಳನುಗ್ಗಿದಂದಿನಿಂದ ಇಂಗ್ರಜರು 


ಈ ದೇಶಕ್ಕೆ ಬರುವವರೆಗೆ (ಮೋಬಾದ. ೧). ಇಂಗರೀಜ : ಮಂಗಲೂರು | 40 


ತ್ತುಂಗ ಪರಿಸ್ತರಣಮಂ ವಶಂಗೆಯ್ದು ಬಳಿಕ್ಕಿ ಂಗರೀಜಾದ್ಮರಾಗಮನಂ 

ಗಳುಮಂ ತವಿಸಿ ರಾಜ್ಯಮಂ ಬಾಳಿಸಿದಂ (ಕೆಳನ್ಫ. ೭-೮). ಇಂಗ್ರೆಜ | 
(ಮುಂಬಯಿ. ೫-೬೭ ಕಿ). 

[+ ಪೋರ್ಚು. ಇಂಗಲೇಜ ; ಮರಾ. ಇಂಗರೇಜ) 

ಇಂಗ್ರೆಜ "ಇಂಗ್ರಜ' ನೋ. | 

ಇಂಗ್ಳೆ ಜಿ "ಇಂಗ್ರೇಜಿ' ನೋ. | 


“ಇಂಚರಮೆನೆ ಮಧುರನಾದನುಕ್ಕುಂ (ಕನಿಕಂ. ೬೪); ಜಿನುಗುನ 
ತುಂಬಿಯಿಂಚರಮೆ ಗಾಣರ ಕಾಕಲಿ ಕೂಡೆ ಸೋರ್ವ ಮಾವಿನ ಸೊನೆ 
ಗಂಧಸಿಂಧುರೆಮುದಂ (ಆದಿಪು. '೧೩-೬) ; ಅಡಿಯಿಡುವ ರಮಣಿಯರ 
ನೂಪುರರಣಿತಕ್ಕೆಳಸಿ ಬರ್ಪಂಚಿವಿಂಡಿನಿಂಚರದೊಳಂ (ಕಾದಂಪೂ. ೬೭); 
ಇಂಚರದಿ ಬಗೆಗೊಳಿಪಂಚೆಯ ನೆರವಿಗಳೆಂ (ಕಬ್ಬಿಕಾ. ೮೪) ; ಇಂಚರದ 
ಮಜಕಿದುಂಬಿಗಳ ಮೇಳವದ (ತೊರರಾ. ೩-೪-೨೦); ಪಂಚಮದಿಂಚ 
ರಮಂ ಪಿರಿದವಗಡಿಸುವ ಮಾತು (ಜಯಕಾ. ೨-೨). ೨. ಇಂಪಾದ 
ಧ್ವನಿಯುಳ್ಳದ್ದು; ಕೋಗಿಲೆ: “ಇಂಚರಂ - ಕೋಕಿಲಃ? (ಶಬ್ದಾನು. 
೯೩ ವ್ಯಾಖ್ಯಾ). ಈಂಚರ : ೧. “ ಈಂಚರಮೆಂದೆನಲೆ ಮಧುರಧ್ವನಿ 
ಯೊಳ್‌  (ಕರ್ಣಾನಿ. ೩೧); ವಿಪಂಚಿಯಾಂಚರಂ (ಮಲ್ಲಿಪು. ೧-೪೪); 
| ಈಂಚರದಿನಾಣತಿ ಮಾಡಿದುದುನ್ಮದಾಳಿ (ಶಮದ. ೬೮ ಪ್ರಯೋ). 

[ಆ ಇನಿದು * ಸರ್ಯ) 

| ಇಂಚರ (ನಾ). ೧. ಮಧುರವಾದ ಬಾಣ: “ಇಂಚರೆಂ... ಮಧು 
| ರಾಸ್ತ್ರಂ ವಾಶ (ಶಬ್ದಾನು ೯೩ ವ್ಯಾಖ್ಯಾ). ಪಿ. ಮಧುರವಾದ ಬಾಣ 
ಗಳನ್ನು ಉಳ್ಳವನು; ಮನ್ಮಥ: “ಇಂಚರಂ ಕೋಕಿಲೋ ಮನ್ಮಥೋ 
[ಆ ಇನಿದು * ಸರ್ಕ] 


ಇಂ 33 ಕಾ 
ನಾ” (ಶಬ್ದಾನು. ೯೩ ವ್ಯಾಖ್ಯಾ). 


ಇಂಚರಿಂಗೆಅಕೆ 


ಇಂಚರಂಗಣಕೆ (ಕ್ರಿ). ಮಧುರವಾದ ಧ್ವನಿಯನ್ನು ಮಾಡು; 
ಇಂಪಾಗಿ ನುಡಿ: 


೫-೧೯ ವ). [ಇಂಚರ * ಕಜೆ] 


ಇಂಚರವಿನಾ (ಕ್ರಿ). ಮಧುರವಾದ ಧ್ವನಿಯನ್ನು ಕೊಡು; ಇಂಪಾಗಿ 8! 


ಧ್ವನಿಮಾಡು : ಇಂಚರಮಿಸಾವ ನೇವುರೆಂ (ಕಬ್ಬಿಕಾ. ೩೪೦). 
(ಇಂಚರ * ತ್ಯ] 
ಇಂಚರಿ (ನಾ). ಇಂಪಾದ ಸೋನೆ, --ಪ್ರವಾಹೆ: ಮಗಮಃಸುತ್ತಿ 
ಪಾಯ ರಸದಿಂಚರಿಯಂ ಸನಿವನ್ನೆಗಂ (ಅಪ್ರತಿ. ೧೧-೭). 
(< ಇನಿದು +೬ ಸ್ಕಿ] 
ಇಂಜಿ (ನಾ). (ಕರಾ) ಏಣಿ; ಮರ ಹತ್ತುವ ಏಣಿ: 
ಮರಹತ್ತಬೇಡಪ್ಪ ಎಲೆಬಳ್ಳಿ ಹಾಳಾಗುತ್ತದೆ. ಇಂ 
(ರೂಢಿ). (ತುಳು. ಎಂಚು] 
ಇಂಚಿಲ್‌ "ಈಂಚಿಲ್‌' ನೋ. 


ಇಂಚು, (ಕ್ರಿ). ಕೆಳಕ್ಕೆ ಹಾರು, ನೆಗೆ (?): ಮಂಚದಿಂದ ರಂಗಭೂಮಿ 15, 
ಕೇಸರಿಯು ಮದ ಅಂಚಿತ ಕರಿಯನು ಕೆಡಹಿದಂತೆ (ಪ್ರಸಭಾ. 


ಗಿಂಚಿದ 
೬೫-೭). (?) 
ಇಂಚ್ಕು (ನಾ). ಅಂಗುಲ: 
ನಾಲ್ಕು ಇಂಚು ಉದ್ದವಾದ ಮೊಳೆಯಿದ್ದಿತು (ತುಬ್ಬಣ್ಣ. 
ಎರಡಿಂಚು ಮಳೆ ಯಾಗಿದೆ (ರೂಢಿ). 


೧೬೨) ; ರಾತ್ರಿ 
[+ ಇಂ. inch] 


ಇಂಚುಪಟ್ಟಿ (ನಾ). ರೇಖೆ ಮೊದಲಾದುವನ್ನು ಇಂಚುಗಳಲ್ಲಿ ಆಳೆ; 
ನ್ನುಗುರುತಿ' 
ನಾಡಿಸುದ್ದಿ ಗೆಲಗಳ | 
[ಇಂಚ್ಕು * ಪಟ್ಟ] | 
ಅಂಚಿನ ಪಸವಿನ ಬಜದ ಕಳಿಂಚಿನ ಡಾವರದ ';5 ' ಇಂಡ (8). ಹೇಳು; 


ಯುವುದಕ್ಕೆ ಉಪಯೋಗಿಸುವ ಮಾಪಕ; ಇಂಚುಗಳ 
ಸಿರುವ ಅಳತೆಯ ಪಟ್ಟಿ: : ಇಂಚುಪಟ್ಟ ಯ ಹಚ್ಚಿ ನ 
ಅಳೆಯುವುದು ಬೇಡ ತಮ್ಮಾ 
ಇಂಚೆ (ನಾ). ಹಿಂಸೆ: 


(ನೆಲಮು. ೧೮). 


ಬಾಢೆಯಿಲ್ಬಪ ಪೆದೆದೊಳ್‌ ಮುಂಚದೆ ಪಿಂಚದೆ ಬಳೆದು (ಪಂಪಭಾ.: 
ಪಾಯ ಇಂಚೆನೋ(ಗಿ) ' 
ರೆ[ಪಾತಾಂ. ಇಚ್ಛೆ ಗೊಳ್ಳದಿರಿ]ಯೆನ್ನ ರೂಪಿದೆಲ್ಲಂ ಹೇಯ (ಕಾಂರ. ವೇ.! 
- ಇಲ್ಲಾ. 


೮-೫೧); ಪಂಚಭೂತಂ ನೆರೆಯಿ ಕಾಯಂಂ ಪರೆಯೆ ವ 


ುಂಚಲಿಂಚೆ ಮಂಚಲು ಲಂಚಂ.. 
[< ಸಂ. ಹಿಂಸಾ] 


೨೯೦-೧೨}; ಎಡರು 
ನಾಡೊಳ (ಶಬ್ದಾನು. pi 
ಬಚೆವೋಗು : ಈಂಚುವೋಗು' ನೆ ನೊ 
ಇಂಜನಮಳೆ (ನಾ). ಭೋರಿಡುವ ie ; "ಬೋರಮಳೆ ” (ಮಲ್ಲಿಗೆ. 
ಏಸ್ಪಣಿ); 


ಗಂಡನ ಸವರ (ಮಲ್ಲಿಗೆ. ೭೬). [ಇಂಜನೃ * ಮಳೆ (£ ಮಟಕಿ)] 


ಇಂಜನೀಯರು (ನಾ). ಎಂಜಿನುಗಳನ್ನು ರಚಿಸುವವನು; ಯಂತ್ರ: :36' 


ಶಿಲ್ಪಿ: ನಿದ್ಕುಲ್‌ ಇಲಾಖೆಯ ಮುಖ್ಯ ಇಂಜನೀಯರು (ರೂಢಿ). 
[ ಣಂ. ಕೂಟಗಳ! 

ಇಂಜಿನು, ಇಂಜೀನು (ನಾ). ಚಲನಶಕ್ತಿಯನ್ನುಂಟುಮಾಡುವ 
ಯಂತ್ರಸಾಧನ; ಎಂಜನು; ಯಂತ್ರ: ಇಂಜಿನು ಕೂಗಿದ ಕೂಡಲೆ 
ಕೈಲು ಹೊರಡುತ್ತದೆ (ರೂಢಿ). ಇಂಜೀನು : 
(ಕಎಪು. ೧-೨೪). 0 ಇಂ. Eugine] 

ಇಂಜೀನು "ಇಂಜಿನು? ನೋ. 

ಇಂಜೆಕ್ಷನ್‌ (ನಾ). ಸೂಜಿಯ ಮೂಲಕ ಶರೀರದೊಳಕ್ಕೆ ತ 
ಯನ್ನು ಕೊಡುವುದು ; ಸೂಜಿಮದ್ದು: ಲೇಡಿ ಡಾಕ್ಟರ್‌ ಬಂದು. 
ಇಂಜೆಕ್ಷನ್‌ ಕೊಟ್ಟಳು... ಹತ್ತು ನಿಮಿಷ ಬಿಟ್ಟು 


ಇಂಚೆಕ್ಷನ್‌ ಕೊಟ್ಟಳು (ಮಹಾಗ. ೯೩). Wy «ac. Injection} 


೭ ಇಂಡೆ 


ನೊಳಗುವ ಮದ್ದಲೆಯ ಮೋಹಿಪಾವುಜದಿಂಚೆರಂ - 
ನೇತಿವ ಬಂಚದ ಪಾಂಗಆಃದು ಪಾಡುವ ಸಂಗೀತದ (ರಾಜಶೇೇ.' 


10 ಇಂಡಾರ್ಸ್‌, 
ತಳೆ ಹಾಕಿ, 
ಚಿ ಚಾಚಿಕೊಂಡು ಹತ್ತು ` 


ಇಟ್ಟಂಗಿಯನ್ನು ಕಡೆಗೆ ತೆಗೆಯಲು ಆದರಲ್ಲಿ । 


ಇಂಜನಮಳ(ಳೆ])ಯ ಗಂಧದ ಗೀರ ಇಂದದ್ದಮ ತಂಗೆಮನ ; 


ಇಂಜೀನು ಕೂಗಿತು 40 


ಕೊಂಡು ಮತ್ತೊಂದು 451 


1 


: ಇಂಟಿರ್‌ ವಲ್ಲು (ನಾ). ಮಧ್ಯಂತರ ; ವಿರಾಮ ; ವಿಶ್ರಾಂತಿ: ಇಂಟರ್‌ 
ವಲ್ಲಿಗೆ ಬೇಕಾದರೆ ಹೊರಟರೆ ಸರಿ (ತುಂಬಿಕೊ. ೪). 
[+ ಇಂ. Interval] 

; ಇಂಡಕಿ (ನಾ). (ಉಕ). ಕೂರಿಗೆಯ ಒಂದು ತಾಳಿಗೆ, ಕಾಳು ಬೀಳ 
ದಂತೆ ಅದಕ್ಕೆ ಬಿತ್ತುವಾಗ ಹಾಕುವ ಬೂಚು; ಪಿಡ್ಡ : ಇಂಡಿ 
ಹಾಕಿ ಬಿತ್ತಿದೆವು (ರೂಢಿ). [೨] 

ಇಂಡಲಿ (ನಾ). ಒಂದು ಊರಿನ ಹೆಸರು (?): x ಂಡಳಿಸ್ತರಂ 
ಮಿಂಡರಗಂಡೆರಿ೨ಡಲಿ ಹನುಮಂತ ಇವ (ಎಕ. 1x (5), ಚನ್ನಪ. ೧೬೮-೫ 
1300}. [2] 

ಇಂಡಾರ್ಸು (ನಾ). ೧. ದಸ್ತಾವೇಜುಗಳ ಅಥವಾ 

ಪತ್ರಗಳ ಹಿಂಬದಿಯಲ್ಲಿ ಟಪ್ಪಣಿಯನ್ನು (ಷರಾ) ಬರೆದು ಸಹಿ 

ಮಾಡುವುದು ; ಹಿಂಬರೆಹೆ. ೨. ಕಾಗದ ಪತ್ರಗಳ ಮೇಲೆ ಸಗಳ 
ಪಟ್ಟ ಅಧಿಕಾರಿಯು ತನ್ನ ಅಭಿಪ್ರಾಯವನ್ನು ಸೂಚಿಸಿ ರುಜ 

ಸಪತ] ; ಹುಂಡಿ ಮೊದಲಾದುವುಗಳಲ್ಲಿ ತನ್ನ ಚ 

ಮತ್ತೊಬ್ಬರಿಗೆ ಬರೆದುಕೊಟ್ಟು ರುಜುಹಾಕುವುದು : ಸಂಬಳದ 

ತಃಬ್ತಿಯು ತಾಲೂಕಿನಲ್ಲಿ... ಪಾವತಿ ಮಾಡುವಂತೆ ಇಂಡಾರ್ಸ್‌ ಷರಾ 

ಬರೆಯು ಗ್ರಾಮಗಳಿಗೆ ರವಾನಿಸಲ್ಪಡುವದು (ಗ್ರಾಮಾಕ. ೬). 

ಇಂಡಾರ್ಸು : ಇನತ್ತು ನಾಳೆ ಇಂಡಾರ್ಸು ಬರಬಹುದು ಯಜಮಾನರೆ 


(ಬೈಸರ್ವೆ. ೨). [+ ಇಂ. Endorse) 


20: ಇಂಡುರ್ಸು "ಇಂಡಾರ್ಸ್‌' ನೋ. 


' ಇಂಡಿಗೆ (ನಾ). ಹೂವಿನ ದಂಡೆ: ಕನ್ವೆ ಇಂಡಿಗೆಯಂ ಕಟ್ಟುವ 
'  ಕಾಯಕದವಳು (ಕರ್ಣಾಕ. ೧೭೬). ಇಂಡ] 

: ಇಂಡಿಯ (ನಾ). ಹಿಂದೂದೇಶ; ಭಾರತ: ಇಂಡಿಯದಲ್ಲಿ ಹಲವು 
ಭಾ ಹೆಗಳನ್ನಾ ಡುವ ಜನರಿದ್ದಾ ರೆ (ರೂಢಿ). [ಆ ಇಂ. India] 
ಕೊಗು: ಸೋತ ಹರಿ ಸೋತ ಶಿಶುಪಾಲ 
|. ನೆಂದು ನೆರೆದ ನೋಟಿಕರಿಂಡುತಿರಲಿತ್ತ ದೇವತತಿ ಬೆರೆಗಾಗೆ (ತುರ೦ ಗ. 
[?. / ತುಳು. ಈಂಡು ಇ ಜೋರಾಗಿ ಹೇಳು, ಕೂಗು] 
ಇಂಡ್ಕು "ಇಂಡ? ನೋ. 


೨೨-೩೮). 


' ಇಂಡುಗಟ್ಟು (ಕ್ರಿ). ತೂರಾಡು; ರಾಶಿಹಾಕು (?): ಗಣ್ಣಗಲಿ 
EES ಬಃ ಕೆಣ್ಣಮನಿಣ್ಣು ನಟ್ಟಿದನ್ಲೆ ಖಣ್ಣಿಸಿದ ಪಾರೆ ಆಮ್ಚಿ 
ನೊಳು ನಿಜವೈರಿಭಟಿರಂ (ಎಕ. ೪೫111, ಸೊರಬ, ೬-೧೦ ; 1165). 

[ಇಂಡು ? * ಕಟ್ಟು) 
: ಇಂಡೆ,, ಇಂಡ್ಕು (ನಾ). ೧. ಚೂರು; ತುಣುಕು: ನಾಟಕ ಶಾಲೆ 


ಯೊಳೆಯ್ಲೆ ರಕ್ತಪುಸ್ಪಾಂಜಳಿಗೆಯ್ದ ಮಾಜಕ್ಕಿಯವೊಲಿರ್ದುವು ಸೂಸಿದ 
ಖಂಡದಿಂಡೆಗಳ್‌ (ಪಂಪಭಾ. ೮-೭೮) ; ಜುಜತಡಗಿನಿಂಡೆಗಳ ಮಿದುಳಿನ 
ನಿಜರಿಗರುಳ ನೆಣವಸೆಯ ಜಿನಿಯಲಿ ಮೆಚಕಿದುದಾ ಮರನಲ್ಲಿ (ಕುವ್ಯಾಅ. 
೨೨-೨೯) ; ಖಂಡದಿಂಡೆಗಳ ತೆಗೆದು ಬಾಯೊಳು ತುಂಬಿಕೊಂಡು ಚಪ್ಪಳೆ 
ಯಿಕ್ಸಿ ನಲಿದು ಕೊಂಡಾಡಿ ಭೂಪನ (ಕಂನನಿ ೧೫-೭೨). ೨. ಹಿಂಡು; 
ರಾಶಿ; ಒಟ್ಟಿಲು : ನಭಂಬರಂ ಸಿಡಿಲ್ವ ಪಂದೆಲೆ ಸೂಸುವ ಕಂಡದಿಂಡೆ 
ಗಳ್‌ (ಸೆಂಪಭಾ. ೧೧-೫೮) ; ಫೊಸಗಂಡದಿಂಡೆಯಿಂ ಕರುಳ ಪಿಜೆಲ್ಗಳಿಂ 
ರುಧಿರದಿಂದೆ ಮರುಳ್ವಡೆಗುದ್ದರಾಗಮಂ (ಎಕ. ೪111, ಸೊರಬ. ೧೧೩೮-೩೯ ; 
1145); ನೆಗೆದುದು ಫಾಸ್‌ ಪೊಯ್ದುದೊಡಲಿರ್ಕಡಿಯಾಗಿರೆ ಖಂಡ 
ದಿಂಡೆಯೆಂ ತೆಗೆತೆಗೆದಿಟ್ಟುದು. (ರಾಜೇ. ೫-೧೧೭). &. ಬಿರುಕು; 
ಸಂದು (+). ೪. ಚೆಂಡು. "ಇಂಡೆಯನಾಡು' ಪರಾ. ಇಂಡ್ಕು: 
೨. ಇನ್ನೊಂದು ಕಡೆಯೊಳಗೆ ಕಾಮಿಗಳಿಂಡು ತಾಪದಿಂದಡಿಗಡಿಗೆ ಚರಿಸೆ 
ಬೇಮನದಿ (ಸಾನಂಗ. ೪). 


ಇಂಡ್ಮೆ ೭೨೮ 
ಇಂಡೆಯನಾಡು - ಚೆಂಡಾಡು; ಎಸೆದಾಡು : ಕೆಂಡದೊಳಿಂಡೆಯ | 
ನಾಡು ಚುರ್ಚು ಮಾರ್ನುಡಿಯದೆ ಗಾಣದೊಳ್‌ ಪಿಟಕ (ಸುಕುಮಾ. 
೬೨೫೨) ; ಸಂಗರದೊಳನೇಕರಂ ತಆಂದು ಖಂಡದೊಳಿಂಡೆಯನಾಡುಗುಂ | 
(ಧರ್ಮಾಮೃ. ೪-೨೩೭) ; ಖಂಡದೊಳಿಂಡೆಯನಾಡುತಿರ್ದ ಸ | 
| 


(ಕುಮುರಾ. ೮-೫೦). 5 
(ಜೀ ॥ ಮಲ. ಇಂಡ ಗುಂಪು, ಸಮುದಾಯ,/ ಸಂ. ಪಿಂಡ] 
ಇಂಡ್ಕೆ (ನಾ). ಹೂವಿನ ಹಾರ; ಮಾಲಿಕೆ; ದುಂಡಾದ ಹೂವಿನ; 
ಜೀಕಿ: ಸ್ವದೇಹ ಶಿವಪುರದಲ್ಲಿ ವಾಯು ಪೂಜಾರಿಯಾಗಿ ಪರಿಮಳ 
ದಿಂಡೆಯ ಕಟ್ಟಿ ಪೂಜಿಸುತಿರ್ಪುದು (ಅವಚ ೦. ೪೫೨೧೯೩೭) ; ಕೆಲಬಲ 
ದೊಳೆಸೆನ ಮಾಣಿಕದಿಂಡೆಯಂ ಕಟ್ಟೆ (ಮಾನರ. ದೇ. ೧೬೧-೯) ; ನಾನಾ |0| 


ಬಂಧವಿಡಿದಿಂಡೆಗಳ ಸಂಸ ರಬಲೆ ಯರು ಭೂಪ ಮಕರಧ್ವ ಜನ | | 


ಶಿನಪೂಜೆಗೆ (ಹಚಕಾ. ೩-೫೬) ; ಭಕ್ತಾದಿಗಳ್‌ ಪೂಜೆಗೆಯ್ದ ಇಟು 
ದೆಸೆವ ವೊ ಮಳೇಶಂ (ನಂದಿಮಾ. ೫-೧೧). 
ಇಂಜಿಯವ - ಹೂವಿನ ಹಾರ ದಂಡೆಗಳನ್ನು ಕಟ್ಟಿ ಚ 
ವನು; ಹೂವಾಡಿಗ: ಆ ಬಾಣಸದ ಅಫ್ಟ್ರಚಿಯವರಿಗೆ ಗೆ ಈ 
ಇಣ್ಣೆಯವರು ೬ ಕ್ಕಂ ಗ ೨೪ (ಎಕ. 111, ತಿರುಮ. ೧೦೧-೮೩ ; 1276). 
ಇಂಡೆಯಹಬ್ಬ - 'ಹೂವಿನ ದಂಡೆ ಅಥವಾ ಚೆಂಡನ್ನು ಒಬ್ಬರ 
ಮೇಲೊಬ್ಬ ರು ಎಸೆದಾಡಿ ಆಡುವ ಹಬ್ಬ: ಹರಿಯ ಲೆಂಕರುಗಳಿಂಡೆಯ | | 
ಹಬ್ಬ WN (ವೀಶೈಪು. ಗ | 
(ಜೀ. ॥ ತಮಿ. ಇಂಡೈ ; ತೆಲು. ಇಂಡಿ] [20 
ಇಂಡೆಗಟ್ಟು (ಕ್ರಿ). ಹೂವಿನ ಮಾಲೆಯನ್ನು ಕಟ್ಟು; ದಂಡೆಯನ್ನು | | 
ಮಾಡು" ಎಡ್ಕನೆನಲಿಂಜಿಗಟ್ಟುವ ಗಡ್ಡು ಗಿಗುಡುವೆಡೆಗೆ ನೀರನಡಕುವ | 
ಫಲಮಂ ಬಡ್ಡಿಸಿ 'ನನೇದ್ಯ ಜಾ ಗೊಡ್ಡಾಟದ ಮುಸುಗಳೆಸೆವುವಾ ಮುನಿ | 
ವನದೆೊಳ್‌ (ಜಗವಿ. ನ ; ಶಿನಪೂಜೆಯಿಂದಂದದಿಂಓದಿಂ_ಡೆಗಟ್ಟು 
ತ್ತಿರಲು ಓಜೆಯಿಂ (ಸಾಮಾರ. ೭೮-೧೯), ನೀಲೋತ್ಪಲ ಸಹಸ್ರಾದಯ 25 
| 


ಇಂಡೆಗಟ್ಟ ಬಳಿಕಾ ಮಹಾಪೂಜೆ ಗೋಕಲ್ರೋಕ್ತದಿ (ಹಿಂಗಿರಾ. | 
೬-೧೨). [ಇಂಡೈ * ಕಟ್ಟು) 
ಇಂಡೆಗೊಳ್‌ (ಕ್ರಿ). ಮುದ್ದೆಯಾಗು; ಉಂಡೆಯಾಗು; ರಾಶಿ, 


ಯಾಗು : ಕೂರಸಿ Jodie ಪಳಂಟೆ ಥೊಪ್ಪೆನೆ ANE 
ಡಗು ಧಿಪ್ರೈನೆ ಭೋರೆನೆ ರಕ್ತವಾರಿ ಭಾಪ್ರೆನೆ ಮರುಳಾರ್ದು (ಎಕ. ೪1, 10 
ಶಿಕಾರಿ. ೨೪೨-೨೪ ; 1163) ; ಸನಿಯಂಜಿಗೊಂಡಿರ್ಸ ಸು 
(ಇಹರ. ದೇ. ೩೨-೫). ([ಇಂಡ್ಮೆ * ಕೊಳ್ಳ್‌) 


| | 
ಇಂಡೆಗೊಳಿಸು (ಕ್ರಿ). ಹಾ ಒಟ್ಟು; ಒಟ್ಟಿ ಕೊಳ್ಳು : ಬಸವ | | 
ರಾಜಂ ಪುಳಕದ ಹಿಂಡನಿಂಡೆಗೊಳಿಸುತಂ ! ಬಸರ. ೧೨-೬೭). | | 


[ಇಂಡೆಗೊಳ್‌ + -ಇಸ್ಕು] | 

ಇಂಡೆದಂಡೆ (ನಾ). ಒತ್ತಾಗಿ ಕಟ್ಟದ ಹೂವಿನ ದಂಡೆ: ಇಂಡಿ: 
ದಂಡೆಯ ಹೂವನೊದೆನಿಸಿ ಕೊಂಡು ಬರಲಾ ಭಕ್ತೆ ನರನಂ ಕಂಡು (ಬಸಪು. 
೨೨-೩೨) ; ಪರಿಪರಿಯಲಿಂಡೆದಂಡೆಯ ಪೂಚಿ ರಾಜಿಸುತಿರಲ್‌ ಕಂಡನು | 
(ಬಂಗಿರಾ. ೨೦-೧೨); ಇಂಡೆದಂಡೆಯ ಕಟ್ಟ (ಗುರುಚಾ. ೬-೩೦). | 

` | 


| ಇಂಡ್ಲಹಳ್ಳಿ (ನಾ). ಒಂದು ಗ್ರಾಮದ ಹೆಸರು: 


135] ಇಂತಹ "ಇಂತಪ್ಪ? 
ಇಂತಾ “ಇಂತಪ್ಪ? 
ಇಂತಿ (ನಾ). ೧. ಹೆಂಗಸು. ೨. ಹೆಂಡತಿ: ಇಂತಪ್ಪ 


ಇಂತು 


ಕಂದರಂಗಳಿಡುವಿನೆಡೆಗಳೊಳ್‌ ಕೆವಲ್ಲು ನಿಲ್ಲು ಭೋರೆಂದು ಪಾಯ್ವ 
ಪಾಲ ಫೊನಲೆ'ನೊರೆಯ ಪಿಂಡಲೊಗೆದುವೂ ಮಂದರಂ ತ್ರಿಲೋಕ 
ನಾಥನಭಿಷವೋತ್ಸವಕ್ಕೆ ಪೂರ್ಣೇಂದುಮಂಡಲಂಗಳಿಂದಮಿಂಡೆಯಾಡಿ 
ತೆಂಬಿನಂ (ಅನಂಪು. ೫-೭೦) ; ಕೆಂಡಮನುಗುಳ್ವ ಕೆಂಪಿನ ತುಟ ನಸುನಗೆ 
ಯಿಂಡೆಯಾಡುತ ಬಂದಳವಳು (ಭರಚ. ೧೦-೮೯). [ಇಂಡೈ * ಆಡು] 
ಮುಳುವಾಯಿ 
ಚಾವಡಿಗೆ ಸಲ್ಲುವ ಯಿಂಡ್ಲಹಳ್ಳಿ ಗ್ರಾಮ (ಎಕ. ೫, ಮುಳಬಾ. ೧೮-೧೨ ; 
1234). [ಇಂಡ್ಲೈ * ಹಳ್ಳಿ (ಆ ಪಳ್ಳಿ)) 


ಇಂತ "ಇಂತಪ್ಪ' ನೋ. 
ಇಂತಪ್ಪ, ಇಂತ, ಇಂತಹೆ, ಇಂತಾ, ಇಂಥ, ಇಂಥಾ (ಗು). ಈ 


ರೀತಿಯ ; ಈ ಬಗೆಯ ; ಈ ಪ್ರಕಾರವಾದ; ಈ ಮಾದರಿಯ: 
ಇಂತಪ್ಪ ರೂಪಮಂ ಕೈಳೊಂಡೊಡೆ (ವಡ್ಡಾ ರಾ. ೭೪-೩); ಇಂತಪ್ಪ 
ವಿಪ್ರಳಾಪಂಗಳ್‌ ಶೌರ್ಯಶಾಲಿಗಳ್ಳನುಚಿತಂ (ಪಂಪಭಾ. ೧೩-೫೭ ವ); 
ಇಂತಪ್ಪ ಗಾವಿಲನಂ . . . ಜಡನನಾಂ ಕಾಣೆಂ ( ಧರ್ಮಾಮೃ- ೧-೧೦೮) ; 
ಕೇಳಿದಿರೆ ಇಂತಪ್ಪ ವಿಕ್ರಮಲೋಲ ಸದ್ಭಕ್ತಿಯನವನಿಯೊಳು (ಬಸಪು. 
೩೯-೫೮). ಇಂತ : .ಅಕಟ್ಟಗವಿಲುಕೆ ಸಂತು ಎನೆಬರು ಇಂತ ಶಲ (ಎಕ. 
೪111, ಸೊರಬ. ೧೫-೧೩; 690). ಇಂತಹ : ಚೆನ್ನ ಮಲ್ಲಿ ಕಾರ್ಜುನನಿಂತಹ 
ಸಿತಗನವ್ವಾ (ಮಹಾದೇ. ಬ. ೫೮-೧೪೩) ; ಬಿತ್ತಲಾ ಶಿವಭಕ್ತಿಗಿಂತಹ 
ಚಿತ್ತವಿಂತಹ ಭೀತಿಯುನ್ನ ತಿವೆತ್ತ ನಿರ್ಗರ್ವತೆಯಿದಾರಿಂಗುಂಟು ! ಬಸಪ್ಪ. 
೨೩-೩೧). ಇಂತೌ: ಇಂ ಹೆಂಗಸರು (ಮುಂಬಯಿ. ೫-೫೫: ; ಇಂತೂ 
ಅವಸ್ಥೆ (ಮುಂಬಯಿ. ೫-೫೭). ಇಂಥ: ಇಂಥವರ ದೆಸೆಯಿಂದ ಇಂತು 
ಟಾದುದೆಂದು ಚಿಂತಿಸುತಿಪ್ಪ ಚ ೧೨-೪೬). ಇಂಥಾ: 
ಹೆಣ್ಣಿನ ನಾನೆಲ್ಲೂ ಕಾಣೆನು ( ಪುರಂದ. ೧-೧೩೦ ಪ). 

ಇಂತಪ್ಪಂ - ಈ ಬಗೆಯವನು; ಈ ರೀತಿಯವನು :' “ಇನ್ನನು 
ಮಿಂತಪ್ಪನಿಂತಹಂ ತಾನೆಂದು” (ಕವಿಕಂ. ೨೧೮). ಇಂತಪ್ಪುದು - ಈ 
ರೀತಿಯದು; ಹೀಗಾಗತಕ್ಕುದ್ದು: ಇಂತಪ್ಪುದಂ ತಪ್ಪಿದಂದು 
ವಾರಣಾಸಿಗಂ ಕವಿಲೆಗಂ ಬ್ರಾಹ್ಮಣರ್ಗಂ ತಪ್ಪಿ ದವ (ಸೌಇಇ. 2-1, 
9:0). ಇಂತವರು - ಈ ರೀತಿಯವರು: (ಮುಂಬಯು. 
೪-೪೦, ೫-೪೨ ಕಿ). ಇಂತಹಂ - ಇಂಥವನು: ಅಂತಪ್ಪಂ ಮೊದಲಾದು 
ವಣ ಹಕಾರಕ್ಕೆ- ಆಂತಹಂ, ಇಂತಹಂ, ಉಂತಹಂ, ಎಂತಹಂ ( ಶಮದ. 
೧೬೦ ಪ್ರಯೋ). ಇಂತಿಂಥದು : ಇಂತಿಂಥಾದ್ದೆಲ್ಲವು ಬರಲಿ ನಿಶ್ಚಿಂತೆಂಬುದು 
ನಿಜವಾಗಿರಲಿ (ಪುರಂದ. ೩-೮೫ ಪ). ಇಂಥಿಂಥ (ದ್ವಿರುಕ್ತಿ) : ಇಂಥಿಂಥ 
ಹೊತ್ತಿಗೆ ಇಷ್ಟಿಷ್ಟು ಕೆಲಸಗಳನ್ನು ಮಾಡಬೇಕು (ಮುಂಬಯಿ. ೩-೮೮). 
[ಇಂತು * ಅಪ್ಪ (ಆ ಅನ್ಕು)) 
ನೋ. 
ನೋ. 


೪೨-೨೦, 


ಪ್ರೀತಿಯಲಿಯಿರಿಸಿ 
ಕೊಂಡಿರಲಾಗ ಯಿಂತಿಯನು ನೋಡಿಯಿಂತೆಂದುದಾ ಪಕ್ಷಿ(ಯನಳ.೩೫). 
[-ತೆಲು, ಇಂತಿ ಎ ಸ್ತ್ರೀ, ಹೆಂಡತಿ. / ಪ್ರಾ. ಇತ್ತಿ ಆ ಸಂ. ಸಿ ಸ್ತ್ರೀ) 


[ಇಂಡೈ* ದಂಡ] 140 ಇಂತು, ಇತ್ತು (ಅ). ಹೀಗೆ; ಈ ಪ್ರಕಾರವಾಗಿ; "ಈ ರೀತಿಯಾಗಿ: 


ಇಂಡೆಯಾಡು (ಕ್ರಿ). (ಹೂವಿನ ದಂಡೆಯನ್ನು) ತೊರಾಡು ; ಎಸೆ! 


ದಾಡು; ಎಸೆದಾಡಿ ವಿನೋದಿಸು (?): ಆ ಸತ್ತವರೆತ್ತ ನೀರಿಟಂವರೆತ್ತ | | 
ಜನಂ ನೆರೆದಿಂಡೆಯಾಡಿ ಪಾಡುತ್ತೆಸೆದಿರ್ಪರಿಂತು ಮೃತರಾಜವಿಡಂಬನ ; | 
ಮೇಕೆ ಕಾಣ್ಬಿರೇ (ಅಜಿಪ ೨-೧೦೫) ; ದೆಸೆದೇವತೆಯೆ ಕುಸುಂಬೆಯ| | 
ಕುಸುಮಂಗಳಿನಿಂಡೆಯಾಡುವಂತಿರೆ ಕೆಂಗಲ್ಮಸಗಿ ಪರಿತಂದು ಮಾಯದ : 4 


ಸಿಸುಗಳನೆಆೆದಜಕಿಯೊಳೊಗೆದನಜಗುಲಿ ಕಂಸಂ (ಅರ್ಧನೇ. ೭-೩೨) ;| 


ಇನ್ನುಣ್ಣೋರುಂ (ಎಕ. ೪1, ಕೊಪ್ಪ. ೩೭-೫; 675) ; ನಿನಗಿಂತು ತೋರ್ಪ 
ಜವ್ವನದೊಳಗೀ ತಸಕ್ಕೆ ಗುಜಕಿಮಾಡಿಸಿದುಬ್ಬೆಗಮಾವುದು (ಕಾದಂಪೂ. 
೬೮೫) ; ಬಳಿಕಿಂತೆಂದನಾ ದ್ರೋಣ (ಕುವ್ಯಾದ್ರೋ. ೪-೭). ಇತ್ತು: 
ಹೊತ್ತು ಹೊತ್ತಿಗೆ ತಾಪ ವೆಗ್ಗ ಳಿಸಿ ಕೋಪಬಂದಿತ್ತು ನುಡಿದನು ಮುನಿಪ 
(ತುರಂಗ. ೧೦-೨೦) ; ಗೊತ್ತು. ಗೊತ್ತಿಗೆ ನಿತ್ತು ಕಾದಿದರು ಶ ಶ್ರಮವಿಲ್ಲದಿತ್ತು 
ಪಗಲಿರುಳ್ಳೆದು (ತುರಂಗ. ೧೮-೧೯), 


ಇಂತುಟ್ಟು 


ಇಂತಿಂತು (ದ್ವಿ ರುಕ್ತಿ): ಇಂತಿಂತು ನೋಡುತುಂ ಬರೆ (ಗಿರಿಕ. | 
೫-೧೪). ಇಂತಿಷ್ಟು ಎ ಈ ಪ್ರಕಾರವಾಗಿ ಇಷ್ಟು; ಈ ಪ್ರಮಾಣದ | 
ಮೇಲೆ: ಇಂತಿಷ್ಟು ತೋಳಗಳ ತಲೆಗಳ ನ್ನು ತಂದು ಕೊಟ್ಟಿ ವರು | 
ಇಂತಿಷ್ಟು ಭೂಮಿಯನ್ನು ಸಾಗುಮಾಡಿಕೊಳ್ಳ ಬೇಕು (ಮುಂಬಯಿ. ಸ | 
ಇಂತುಪರಿ-ಹೀಗೆ; ಈ ರೀತಿ: ನಾರಿಯೊಂದಿಗೆ ಇಂತುಪರಿ ಮಾತಾಡ | 5 
ಲೆಸಗಿದನು (ರಘುವಂ. ೧೬-೫೭). | 
(ದೇ. ॥ ತುಳು. ಇಂಚ; ಕೆಲು. ಇಟು] | 
ಇಂತುಟು (ಗು). ಇಷ್ಟು; ಈ ಪ್ರಮಾಣದ: ಮಹಾದೇವಿಗಿಂತು! 
ಟೊಂದು ಬಯಕೆಯಾದುದು (ವಡ್ಡಾರಾ. ೧೬೨-೧೪); ಇಂತುಟಿ ನಿಮ್ಮ | 
ನಿಬರ ವಿಕ್ರಾಂತಮಾದೊಡಂ ಸೈರಿಸಿಮಿನ್ನಿನಿಸಂ (ಆದಿಪು | 
ಇಂತುಟಾನೆ, ಇಂತುಟು ಕುದುರೆ ( ಶಮದ. ೧೩೮ ಸ ಬಳಿಕಮಿಂ | 
ತುಟು ತಾಗಿ ಮೈಮಆತದಿಳಿಯೊಳಂಗನೆಯರಿಗೆಳಸಿ ಪೋಷತಿದುರಾತ್ಮರಿಗೆ | 
(ಬಸಪು. ೪೦-೭೨). | 
ಇಂತುಟುಂ - ಸ್ವಲ್ಪವೂ; ಒಂದಿಷ್ಟು ಕೂಡ: ಇಂತುಟುಂ | 
ತೆಜಹಿಲ್ಲದಿರಲಾ ಕತ ತೆ ಅಗತ 15 
(ಬಸಪು. ೪೯-೨೨). "ಇನಿತುಟು? ಪರಾ. (ಆ ಇನಿತುಟು] 
ಇಂತುಟ್ಟು (ಅ). ಹೀಗೆ; ಈ ಪ್ರಕಾರವಾಗಿ: ಇಂತುಟು ಸಂಸ್ಕೃತಿ 
ಧರ್ಮಂ (ಪಂಪಭಾ. Rk h ಇದನೇನೆಂದಪುದಿಂತುಟಿಂದುಸಿರ | 
ಲಾರ್ಗಂ ಬಾರದು (ಕಾದಂಉ. ೨೫೧) ; ಜಿನತತ್ತ್ವ ಮನಿಂತುಟಿಂತುಟಿಂದು | 
ಬಾಯ್ಲೆ ವಂದಂತಣಕಚಣಕಗೆಡೆದು (ಧ ಮಾ ೯ ಮೃ. ೪-೩೮); ಸರಸಮೆ 
ದೇವ ಕಿಂಕರನೊಳೆಂತಿದಜಕೊಂದಿರವಿಂತುಟಿಂದು ಬಿತ್ತರಿಪುದು (ರಾಜಶೇ. 


೧೨-೯೫); | 10 


20 


ಇಂಥಾ "ಇಂತಪ್ಪ? ನೋ. 
ಇಂದ (ನಾ). ಒಂದು ಹೆಸರು. "ಇಂದಭೂಪಾಳಕ' 
(ಪ್ರಾ. ಇಂದ ೮ ಸಂ. ಇಂದ್ರ) 

ಇಂದಗೋಟಿ (ನಾ). ಒಬ್ಬಾತನ ಹೆಸರು: ಪರಮೇಶ್ವರ ಭಟ್ಟರ ಲಿಖಿತಂ 
ಚೆಂಪ್ರಾರ್ಕಧರಾರ್ಣವ್ನಂ] ನಿ[ಲೈ]ಇನ್ನಗೋಟಿಯ ಬೆಸಂ (ಸೌಇಇ. 
21-1, ೧೫-೮ ; 872). [2] 

ಇಂದನಕಂದ (ನಾ). ಕೋಳಿಕುಟುವನಗಡ್ಡೆ ಗಿಡ: ಇಂದನಕಂದ 
ಮನಾಜ್ಯ ದೊಳೊಂದಿಸಿ ಕಟ್ಟು ವುದು ಪುಣ್ಣೊ ಳಲ್ಲಜೊಡಂ ತಾನಂದಿಂದ್ರವಾ 
ಹ ಸೂ ತಂದಿಕ್ಕಲ್‌ ಮುಳ್ಳುಸರಲ್ಗಳುಂ ಫೊಅಮಡುಗುಂ 
(ಖಮದ. ೨-೨೦೪). rR + ಕಂದ] 

ಇಂದಪ್ಪ ರಸ (ನಾ). ಒಬ್ಬಾ ತನ ಹೆಸರು: ಸ್ವಸ್ತಿಶ್ರೀ ಇನ್ನಪ್ಪ ರ್ರ ರಸನಾಳ | 
ನಾಂಕ್ಳುಳ್ತಿಕೆ ಪುತ್ತೂರತೊ ಬಿ ಈಯುಕ ಮಗ 4 ೫, ಕೋಲಾರ. 
೨೩೨-೧, 750) ; ಇನ್ನಪ್ಪರಸಮಗಳ್‌ ಮಾಣಿಕಚ್ಚೆಯಾ ದೇಗುಲಕ್ಕೆ 
ಕೊಟ್ಟೊದು (ಎಕ. ೫ (5), ಚಿಕ್ಕಬ. ೧೦೬-೬೨ ; 850). 

[ಇಂದ * ಅಪ್ಪ * ಅರಸ್ಸ] 

ಇಂದಭೂಪಾಳಕ (ನಾ). ಒಬ್ಬರಾಜನ ಹೆಸರು: ಖಚಕೇಂದ್ರಂ 
ಗಮೇಂ ಬೆರಲಿಂದಗ್ಗಳಮಾವ ಕಾವ ಗುಣಮಂ ಪೂಣ್ಣಿಂದಭೂಪಾಳಕ 
(ಕಣ. 11, ೧೨-೩೧; 1114). "ಇಂದರಸ? ಪರಾ. 

[ಇಂದ * ಭೂಪಾಳಕ] 
ಇಂದಯುರ "ಇಂದವೂರ' ನೋ. 
ಇಂದಯೂರ "ಇಂದವೂರ' ನೋ. 


ಪರಾ. 


೧೪-೫೧). [ಇಂತು * -ಟು] | 
ಇಂತೆ (ಅ). ಹೀಗೆಯೇ; ಈ ಪ್ರಕಾರವೇ: ಇಂತುಟು, ಇಂತೆ, ಪ 
(ಶಬ್ದಾನು. ೪೩೭ ಪ್ರಯೋ). ತ + -ವ್ಯ] 
ಇಂಥ "ಇಂತಪ್ಪ? ನೋ. ಕ 


| 


೭೨೯ 


155 


45 


ಇಂದಿರದಿಕ್ಕು 


| ಇಂದರ, ಇಂದಿರ (ನಾ). ೧. - ಇಂದ್ರ ೧: ಇಂದ್ರ-ಇಂದರೆ? (ಶಮದ. 
| ೨೫೪ ಪ "ಇಂದರಗಾಮುಂಡ' ಪರಾ. ಇಂದಿರೆ: ೧. ಇಂದಿರ 
| ಪಲಗಣ್ಣಂ... ಇಂದ್ರಾಹ್ವಯಂ? (ಕನಿಕಂ. ೩೩); ಬಿದಿಯಂ ಪೊಡೆಯಲ 
| ರನನಿಂದಿರನನಧಟರಂ ತವಸಿಗಳಂ ನೆಲೆನಟ್ಟು ನೋಯಿಸಿದುದು (ಕಬ್ಬಿಕಾ. 
೧೫೭) ; ಇಂದಿರನ ದೆಸೆಗೆಂಪು ಮೂಡೆ (ಚೆ ಬ ಪು. ೪-೭). ೨. ಒಂದು 
ಜಾತಿಯ ಕುದುರೆ: ಇಂದಿರನಕ್ಕುಂ ಮೂಷಕವೃಂದಚ್ಛಾ ಯಾವಿರಾಜಿತಂ 
(ಅಶ್ವಶಾ. ೨-೨೯). [ಆ ಸಂ. ಇಂದ್ರ] 
| ಇಂದರಗಾಮುಂಡ, ಇಂದರಗಾವುಂಡ (ನಾ). ಒಬ್ಬಾ ಫ್ಸಿತನ ಹೆಸರು: 
ಮುದುಗುಂಪೆಯ ಇಂದರಗಾಮುಣ್ಣರು ಶ್ರಿ ದಾ ರುಂ.. 
ಎನೆವ್ವರುಂ ನರಸಾಕ್ಷಿ (ಎಕ. 1೪, ಎಡತೊ. ೬೦-೬೦; 890). ಇಂದರೆ 
| ಗಾವುಂಡ: ಇಂದರಗಾವುಣ್ಣನ ಮಗಂ ಬರ್ಮ್ಮಿಸೆಟ್ಟಿಗೆ (ಎಕ. ೫1, 
ದಾವಣ. ೧೯-೧೦ ; 1043). [ಇಂದರೆ + ಗಾಮುಂಡ] 
ಇಂದರಗಾವುಂಡ "ಇಂದರಗಾಮುಂಡ' ನೋ. 
ಇಂದರಬಲ್ಲಹ (ನಾ). ಒಬ್ಬಾತನ ಹೆಸರು: 
| ರಾಜ್ಯ ೦ಗೆಯು ತ್ತಿರೆ (ಸೌಇಇ. ಚ್‌ ೧೬-೨ ; 
[ಇಂದರ -- ಬಲ್ಲಹ] 
ಇಂದರಸೆ (ನಾ). ಒಬ್ಬಾತನ ಹೆಸರು: ಇನ್ನರಸಂ ಜೋದೂರಾಳ್ಗೆ ಆಳೆ 
| ಪೇಸಲ್ಕೊನ್ಸಾನ್‌ (ಎಕ. ೪11, ಶಿಕಾರಿ. ೨೧೮-೧೧ ; 1080). 
| [ಇಂದ + ಅರಸ] 
ಇಂದವೊರೆ, ಇಂದಯುರ, ಇಂದಯೂರ (ನಾ). ಒಂದು ಊರಿನ 
ಹೆಸರು : ಇನ್ನವೂರದ ವಿಟಯ್ಮನುಂ (ಎಕ. ೪7, ಚಿಕ್ಕಮ. ೩-೧೬ ;. 699). 
ಇಂದಯುರ : ಇನ್ನ ಯಕವ ಬೂವೆಗವುಣ್ಣ (ಮೈಆರಿ. ೧೯೩೨, 
1012). ಇಂದಯೂರ: ಇನ್ನಯೂರದ ಬೂನೆಗಾವುಣ್ಣ 
ಹೊಲದ ಬಿದಿರ ಸಂಮ್ಮಂಧದಿ ಕೊಟ್ಟಡೆ (ಎಕ. ೪1, ಚಿಕ್ಕಮ ೩೮-೯; 
1013). [« ಇಂದ್ರಫುರ?] 
| | ಇಂದಾಪಾಯ್ಯ (ನಾ). ಒಬಾ ತನ ಹೆಸರು: ಇನ್ಮಾ ಪಾಯ್ಕನಾಡಾನಾ 
ಳುತ್ತಿರೆ ( ವ x1-i, ೨0-೪ ; 883). [ಇಂದ + ಅಪ್ಪ, * ಅಯ್ಯ] 
ಇಂದಾಳೆ (ನಾ). (?); “ಹಿಂದುಗಡೆಯಿಂದ ಮೇಲಿ ೀಳುವುದು ik 
(ಪ ದ್ಯಸಾ.11, ೧೯೮ ಟಿಪ್ಪಣಿ) ; ಈಯೊಡಲ್ಮಣಿತಮಾಯಿಂದಾಳಮಾ 
ಬೀರಮಾಚಳಕ೦ (ಚಿಕವಿ. ೪-೧೪೮). (2) 
ಇಂದಿಂದಿರ (ನಾ). ದುಂಬಿ; ಗುಂಗೀಹುಳು; ಭ್ರಮರ: ನಂಜು 
ರುಳಿಯಂ ಪೋ ನುಂಗಿದಳ್‌ ಪೇಟಿದಬ್ಬಿ ನಿಯೆಂಬಂತೆವೊಲಾಯ್ತು ಕುಟ್ಮ 
ಳಿತಕಂಜಾತೋದರೇಂದಿಂದಿರಂ (ಚಂದ್ರ ಪು. ವನಜಮವು 
ಮುಗಿಯೆ ಗರ್ಭದೆ ಸಿಲ್ಕಿದಿಂದಿಂದಿರೆಂ ಕರಂ ಚೆಲ್ವಾದುದು (ಚೆಬಪು. ೯-೬). 
"[ಸಂ.] 
ಇಂದಿಂದಿರಾಳಕಿ (ನಾ). ದುಂಬಿಯ ಬಣ್ಣದ ಕುರುಳುಳ್ಳವಳು; 
ಭ್ರಮರ ಕುಂತ ಳೆ: ಗಟ SRR AE 
(ಉದ್ಭದೇ. ೫-೨೭). 
[ಸಂ. ಇಂದಿಂದಿರಾಲಕಾ (ಇಂದಿಂದಿರ + ಅಲಕ್ಕ + -)] 


ಸ್ವಸ್ತಿಶ್ರೀ ಇನ್ನರಬಲ್ಲಹ 


; 920). 


೨೧-೯ ; 


೮-೧೫) ; 


| 
| 


140] ಇಂದಿಗೆ (ನಾ). ಒಬ್ಬಾ ತನ ಹೆಸರು : ರಾಜಲಕ್ಷ್ಮೀನಿಳಯಂ ಪ್ರತಾಪನಿಧಿ 
ಪುಟ್ಟಿ ದನಿಂದಿಗ ಮಂಡಳೇಶ್ವರ (ಕಣ. 11, ೧೨-೨೯; 1114). 
[ಇಂದ + -ಇಗ] 
| ಇಂದಿರ "ಇಂದರ' ನೋ. 
ಇಂದಿರದಿಕ್ಕು (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು: ಇಂದಿರ 


ದಿಕ್ಕೆಂ ಬಾಳಿ ತೋರ್ಪಾ ಮುಕುರಮೆನೆ ಕರಂ ಮೂಡಿತಬ್ದಾರಿಬಿಂಬಂ 


(ರಾಜಶೇ: ೪-೧೩). [ಇಂದಿರ (ಆ ಇಂದರ) * ದಿಕ್ಕು] 


ಇಂದಿರವರಲ್‌ 


೭೩೦ 


ಇಂದು 


3 


ಇಂದಿರವರಲ್‌ (ನಾ). ಇಂದ್ರನೀಲರತ್ನ; ನೀಲಮಣಿ: ಇಂದಿರವರಲ' ! ಇಂದೀವರಮಂದಿಕೆ (ನಾ). ತಾವರೆಯನ್ನು ಮನೆಯಾಗಿ ಉಳ್ಳವಳು 


ಬಜ್ಜರದ ಪದುಮರಾಗದ ತೊಡವಿನೊಳ್‌ ಮಿನುಗುತೆ (ಉದ್ಭದೇ. ೭-೪). | 


[ಇಂದಿರೆ (ಆ ಇಂದರ) + ಪರಲ್‌] | 


ಇಂದಿರನಿಲ್‌ (ನಾ). ಇಂದ್ರಧನುಸ್ಸು; ಕಾಮನಬಿಲ್ಲು; ಚು 
“ಇಂದಿರವಿಲ್ಲೆನೆ ಶಕ್ರಚಾಪಮಕ್ಕುಂ ನಿಜದಿ೦?' (ಕನಿಕಂ. ೯೨) ; 
ದೊಳೆಸೆಯೆ ವರುಣನ ದೆಸೆಯೊಳ್‌ ಇಂದಿರಪಿಲ್‌ PSN ಸ 
ಸಂದಿಸೆ ಮಾಸತ್ರಯಂಬರಂ ಬಜನಕ್ಕು ೦(ಲೋಕೂ ಪ. 
ಜಗದಿ (ರಾಜಶೇ. ಹ 
[ಇಂದಿರ (ಆ ಇಂದರ) * ಬಿಲ್‌] 
ಇಂದಿರಾಜ (ನಾ). ಲಕ್ಷ್ಮಿಯ ಮಗ; ಮನ್ಮಥ. "ಇಂದಿರಾಜಾಸ್ತ್ರ 
ಪರಾ. ([ಸಂ.] 


5. 


| 
wl 
ಇ, 
i 
೪-೨೭); 


ಲಕ್ಷ್ಮಿ; ಇಂದುಸೋದರಿಗಿಂದೀವರಮಂದಿರೆಗಿಂದು ಪಾಸ ಈ 


೪-೨). [ಸಂ. ಇಂದೀನರಮಂದಿರಾ (ಇಂದೀವರ * ಮಂದಿರ + -)] 


' ಇಂದೀವರವಕ್ಟ್ರೆ (ನಾ). ಕಮಲದಂತೆ ಮುಖವುಳ್ಳವಳು; ಕಮಲ 


ಮುಖಿ: 


೧-೮). 


ನಿಕಟೀಂದೀವರವಕ್ರಿ ಸನ್ಮರಕತಚ್ಛಾ ಯಾಂಗಿ (ಸುಕುಮಾ. 
(ಸಂ. ಇಂದೀವರವಕ್ತ್ವಾ (ಇಂದೀವರ * ವಕ * -)) 
ಆ ಆ 


| ಇಂದೀವರಾತ್ರಿ (ನಾ). ಕನ್ನೈದಿಲೆಯಂತೆ ಕಣ್ಣುಳ್ಳವಳು: ಇಂದೀ 


ವರಾಕ್ಷಿಯರ* ನೋಡಿದರ್‌ ಕಾತುಕಮಿದೆಂದು (ಜೈ ಮಿಭಾ. ೬-೨೭); 
ಇಂತೇಕಿದೊಮ್ಮಿಂಗೆ ಇಂದೀ ವಿಕಾರಚಿತ್ತಂ ನಿನಗೆ ಪೇಳಿನಗೆ, ಇಂದೀವ 
ರಾಕ್ಷಿ (ಶ್ರೀರಾಮಾ. ೭೧-೪೬೭). 


(ಸಂ. ಇಂದೀವರಾಕ್ಷೀ (ಇಂದೀವರ + ಅಕ್ಷಿ* -)] 


i 
ಇಂದಿರಾಜಾಸ್ತ್ರ (ನಾ). ೧. ಮನ್ಮಥನ ಬಾಣ; ಕಾಮಬಾಣ; | ಇಂಡೀವರಿ (ನಾ). “ನಿಲ್ಲ ಪಿಚ್ಚರ” (ಅಮರ. ಟೀಕೆ) ; “ಮಜ್ಜಿಗೆ ಗಡ್ಡೆ 


೨. ಕಮಲ "ಇಂದಿರಾಜಾಸ್ರ್ರಾಕ್ಷಿ' ಪರಾ. [ಇಂದಿರಾಜ + ಅಸ್ತ್ರ]! | 


(ಪಂಡಿತ. ೧೮೭). ([ಸಂ. ಇಂದೀವರೀ] 


ಇಂದಿರಾಜಾಸ್ಟ್ರಾ ಕ್ಲಿ (ನಾ). ಕಮಲದಂತೆ ಕಣ್ಣುಳ್ಳವಳು: ಇಂದಿರಾ! | ಇಂದೀವರೇಕ್ಷಣೆ (ನಾ). - ಇಂದೀವರಾಕ್ಷಿ (ದಕ. 8). 


ಜಾಸ್ಟ್ರಾಕ್ಷಿಯರು ಅರವಿಂದಗಂಧಿಯರು (ಬಸಪು. ೫-೨೭). 
[ಸಂ. ಇಂದಿರಾಜಾಸ್ತ್ರಾ ಕ್ಷೀ (ಇಂದಿರಾಜಾಸ್ತ್ರ * ಅಕ್ಷಿ *-)] 
ಇಂದಿರಾಪತಿ (ನಾ). ಲಕ್ಷಿ ಕ್ಷಯ ಪ ಪತಿ; ವಿಷ್ಣು : ಇಂದಿರಾಪತಿ ಜನಿಸಿದ 
ನಲಾ ತತ್ಪಿತಾಮಹಗೆ (ಬಸಪು ೫೪-೩೧). (ಸಂ. (ಇಂದಿರಾ + ಪತ್ಶಿ)]' | 
ಇಂದಿರಾಭವ (ನಾ). ಲಕ್ಷ್ಮಿಯ ಮಗ; ಮನ್ಮಥ : ಇತ | 
ಹಾಟ 13 EAE (ಉದ್ಭದೇ.|20| 
೫-೨೭). (ಸಂ. (ಇಂದಿರಾ + ಭನ)] 
ಇಂದಿರಾರಮಣ (ನಾ). - ಇಂದಿರಾಸತಿ : ಇಂದಿರಾರಮಣ ಗೋವಿಂದ | 
| 
| 


|15, 


ನಿನ್ನಯ ಪಾದದ್ವಂದ್ವವೆನಗೆ ಸಾಕೆಲೊ (ಪುರಂದ. ೪-೧೭೮ ಪ). 
[ಸಂ. (ಇಂದಿರಾ + ರಮಣ) 
ಇಂದಿರಾನರ (ನಾ). =ಇಂದಿರಾಪತಿ: ಒಂದೆಸೆಯೊಳಿರ್ದಿಂದಿರಾ| | 
ವರನೊಂದೆಸೆಯೊಳರನಿಂದಸಂಭವನೊಂದೆಸೆಯೊಳಿಂದ್ರ ನು ಸುರಾವಳಿ| | 
ಯೊಂದೆಸೆಯೊಳಿರ್ದು ಕ ಪು. ೨-೨೬), [ಸಂ. (ಇಂದಿರಾ ವರ)) | | 
ಇಂದಿರೆ (ನಾ). ಲಕ್ಷ್ಮಿ: “ತಾವರೆವನೆಯಳೆಂಬ ಹೆಸರಿಂಿರೆಗೆ ” | | 
ಟೆ ಮಂ. ೭); CEPR ಮೆಜಕಿದ ಕಾ | 
» ರಾಣಿಯದೊರ್ವಳ್‌ (ಅನಂಪು. ೭-೫) ; ಇಂದಿರೆಗಾನಂದರಸಂ. «130 
ನೆಗಳೆ (ರಾಜಶೇ. ೪-೧೧೮). (ಸಂ. ಇಂದಿರಾ] | 
ಇಂದಿರೆಯರಸು (ನಾ). -ಇಂದಿರಾಪತಿ: ಇಂದು ನಾನೇನು; | 
ಸುಕೃತವ ಮಾಡಿದೆನೊ ಇಂದಿರೆಯರಸು [ಪಾಠಂ. 2! | 
ವೇಂಕಟ ಬಂದ ಮನೆಗೆ (ಪುರಂದ. ೨-೧೮೨ ಸ). | | 
[ಇಂದಿರೆ + ಅರಸ್ಕು (ಆ ಸ {35 
ಇಂದಿರೇಶ (ನಾ). - ಇಂದಿರಾಪತಿ: ಗಜ ಕೂಗಲು. 
ಚಕ್ರದಿಂದ ನೆಗಳಿನ ಬಾಯ ಸಂದಿಯನು ಸೀಳಿ ಕೃಪೆಯಿಂದ ಸಲಹಿದೆಯೊ | 
(a ಸು. ೧-೧೫೪-೨೬೪). [ಸಂ. ಜಾ + ಈಶ)) 
ಇಂದೀವರ (ನಾ). ೧. ನೀಲಿಯ ನೈದಿಲೆ ; ಕನ್ನೈದಿಲೆ: ಕುಂದ 
ಮುಚುಕುಂದ ಮಂದಾರೇಂದೀವರೆ ನಂದ್ಯಾವರ್ತ . . . ಮಲ್ಲಿಕಾದ್ಕ 
ನೇಕ ಸುರಭಿ ಕುಸುಮಂಗಳಂ (ಪಂಚತಂ. ನಂ ವಂದಿಸುವೆಂ. 
ವಿಮಲೇಂದೀವರ ನೀಲಮೇಘ ಸುಂದರವಪುವಂ (ವಸ್ತವಂ. ೧-೧ 
೨. ತಾವರೆ. "ಇಂದೀವರಮಂದಿರೆ' ಪರಾ. [ಸಂ.] 
ಸ (ನಾ). ಪದ್ಮನಾಭ; ವಿಷ್ಣು : ಇಂದೀವರನಾಭರಮ್ಮ 
ಸಭೆಯಂತೆ . . . ಕೊಳಂ (ಪಷ್ಪಪು. ೨- J 
[ಸೆಂ. (ಇಂದೀವರ * ನಾಭಿ * -)] 


| 
| 
| 
| 


35 ; 
| 
| 
| 
| 
| 
| 
| 
| 


| 
| 
| 


[ಸಂ. ಇಂದೀವರೇಕ್ಷಣಾ (ಇಂದೀವರ + ಈಕ್ಷಣ + -)] 


| ಇಂದ್ಳು (ನಾ). ೧. ಈ ದಿನ; ಈಹೊತ್ತು ; ಈಗ: ನನ 


ಯೆನ್ನು ಏಜ ಗಿರಿಯಾನ ೈನ್ಯಾಸಮಂ ಯೋಗದೊಳ್‌ . .. ಏಜಕಿದಾರ್‌ 
(ಎಕ. 11, ೯೭೩; 700) ; ಮನೆಗಿಂದು (i ೨-೩೩); 
ಆಳ್ವ ನವದನಕಮಲಕೆನನ್ಮು ಪೌರುಷವಿಂದು ಹಿಮವಾಯ್ತು(ಕುವ್ಕಾದ್ರೋ 
೬-೨೮; , ಇಂದು ಗುಡಿಗಳಿಗೆ ಬಂದ ಈ ಅವಸ್ಥೆಯನ್ನು ನೋಡಿದರೆ ನನ್ನ 
ಎದೆಯೇ ಬಿರಿಯುತ್ತದೆ (ಹಬ್ಬಿಬ. ೨೮). 

ಇಂದುತನಕ - ಈವರೆಗೆ: ನಿನ್ನೊಳು ಪುಟ್ಟಿದದು ಮೊದಲಿಂದುತನ 
ಕೊಂದಡಕೆ ಹಂಗಿನೊಳೊಂದೆನು ( ಬಸಪು. ೬೧-೫೭). ಇಂದುಮೊದಲ್‌ ಎ 
ಇವೊತ್ತಿನಿಂದ ಮುಂದೆ: ಇಲ್ಲಿ ನೀರ್ಗುಡಿದ ಜೀನಿಗಳಿನ್ನು ಪುಲಿಯಾಗ 
ಲಿಂದುಮೊದಲೆಂದು ಮುನಿ ಶಾಪಿಸಿದನು (ಜೈ ಮಿಭಾ. ೧೫-೩೨). ಇಂದು 
ಮೊದಲಾಗಿರೆ ಐ ಈಗಿನಿಂದ ಹಿಡಿದು; ಇಂದಿನಿಂದ ಹಿಡಿದು; ಇಂದಿ 
ನಿಂದ ಮುಂದೆ: ಪೆಂಡಿಕೆಂಬಕೊಳೆ ಕೂಡುವನಲ್ಲೆನಿಂದುಮೊದಲಾಗಿಕೆ 
ನಿಕ್ಕುವಂ (ಪಂಪಭಾ. ೧-೭). ಇಂದುವರಂ ಇ ಈ ದಿನದ ವರೆಗೆ; ಈ 
ಹೊತ್ತಿನ ವರೆಗೆ: ಇಂದುವರಂ ದೇವರ ಮನಂ ನೊಂದಪುದೆಂದು 
ಮನಂದೋಜದಿರ್ಪಳ್‌ (ಉದಂಪೂ. ೩೪೪); ಅಂದಿಂತೊಟ್ಟು ಇಂದು 
ವರಮೆನ್ನಂ ಕರಂ ಮನ್ನಿಸಿ ನಡಪುತ್ತಿರ್ದು (ಪಂಚತಂ. ೯೫-೧೦). ಇಂದು 
ವರೆ- ಇಂದುವರಂ : ಹೇಸರು ಯಮದೂತರು ಹಸುಗೂಸುಂಗೊಳೆ 
ಗೆಂದು ಇಂದುವರೆ ಅಿಳಿದಿರ್ದೆಂ (ಮುಕ್ತಕಂ. ೫೮-೧೦). 

[ದೇ. ॥ ತಮಿ. ಇನ್ನು; ಮಲ. ಇನ್ನು; ತುಳು. ಇನಿ; ಕೊಡ, 
ಇಂದಿ ; ಕುರುಖ್‌. ಇನ್ನಾ] 


, ಇಂದಿಕೇಶನೆ | | ಇಂದ್ಕು (ನಾ). ಸಿಂಧೂನದಿ. "ಇಂದುಪ್ಪು' ಪರಾ. [ವ ಸಂ. ಸಿಂಧು] 
| ಇಂದು (ನಾ). ೧. ಚಂದ್ರ: 


ಇಂದುಕುಂದ ಸೌಂದರತರವರ್ಣಂ 
(ಆದಿಪು. ೧-೮) ; ಇಂದುಗೆ ಮೇಘಂ ಕವಿದೊಡಮಂದೀ ಲೋಕಕ್ಕೆ ತಣ್ಬು 
ತಪ್ಪದ ತೆಜದಿಂ (ಗಿ೦ಕ. ೯-೯೬) ; ಇಂದುರವಿಜಲನಸ್ನಿಯನಿಲ ಪುರಂದ 
ರಾದಿ ಸುರಾಘ ಸಾಕ್ಷಿಗಳು (ಕುವ್ಯಾದ್ರೋ. ೨-೯). ೨. ಒಂದು ಎಂಬ 
ಸಂಖ್ಯೆಯ ಸಂಕೇತ : ಶಶಿಯಿಂದು... ಧರೆ ಇಳೆ ರೂಪವೈಕವೊಂದಆ 
ನಾಮಂ (ವ್ಯವಹಾ. ೯-೧) ; ಸತ ತಮಿ ನಯನೇಂದು ಸಂಖ್ಯೆಗ 
ಳೋವಿ ಶಕವರುಷಂಗಳಾಗಲು (ಬಸಪು. ೬೧-೯೨). ೩, [ಛಂದ] ಚಂದ್ರ 
ಗಣ; ಭಗಣ (- ಲಲ): ಇಂದುಯುಗಂಗಳ ಮುಂದಿಂದುಧರಂ ಬರೆ 
ತಾನೆಂದುಮಿದರ್ಕೆ ಪೆಸರ್‌ ಸೌಂದರಿ ಕೇಳಮಳಂ (ಛಂದೋಂಬು. ೨-೩೩). 


[ಸಂ.] 


ಇಂದುಕೆರ ತಿ೩ಗಿ ಇಂದುಲಾಂಛನ 


ಇಂದುಕರ (ನಾ). ಚಂದ್ರನ ಕಿರಣ. "ಇಂದುಕರಾವಳಿ' ಪರಾ. | ! ಇಂದುದ್ಯುತಿ (ನಾ). ಚಂದ್ರನ ಕಾಂತಿ: ನಿನ್ನ ಯಶೋರಾಶಿಯನಿಂದು 
[ಇಂದ್ಕು * ಕರ್ಕ] ದ್ಯುತಿನಿಕಾಶಮಂ (ಕವಿರಾ. ೩-೯೪). [ಇಂದ್ಕು * ದ್ಯುತಿ] 
ಇಂದುಕರಾವಳಿ (ನಾ). ಚಂದ್ರಕಿರಣಗಳ ಸಮೂಹ : ಜು | ಇಂದುಧರ (ನಾ). ಚಂದ್ರನನ್ನು (ತಲೆಯಲ್ಲಿ) ಧರಿಸಿದವನು ; ಶಿವ: 
ಮೊಸರ್ವವೊಲಿಂದುಕರಾವಳಿಗೆ ತೃಣಗ್ರಾಹಿ ನೀಳಮಣಿಯೊಸರ್ದ ಪ್ರದೇ | 4 ಇಂದುಧರನಂ RESUS ೫ (ಮಂಗರಾ. ೫-೧) ; ಇಂದು 
(ಚಂದ್ರಪು. ೧-೩೯). [ಇಂದುಕರ * ಅವಳಿ, (ಐ ಆವಲಿ)] : 5; ಧರಂ ವಟುವೇಷಂದಳಿಡೊಡಮಗಜಿಗಾದುದು ಹರುಷಂ (ಗಿರಿಕ. ೯-೯೬). 


ಇಂದುಕೆಲಾವತಂಸ (ನಾ). ಚಂದ್ರ ಸ್ರ ಕಲೆಯನ್ನು (ತಲೆಯ) ಒಡವೆ! | [ಸಂ.] 
ಯಾಗಿ ಉಳ್ಳ ವನು; ಈಶ್ವ ರ: NEON ಕ . ಗಂಗಾ| | ಇಂದುನಿಭ (ಗು). ಚಂದ್ರ ನಿಗೆ ಸಮಾನವಾದ. "ಇಂದುನಿಭಾಸ್ಕೆ ಸ್ಕೈ? 
ಧರಂ ಬಿಡದೆ ಸ ಸು (ಚೈ ಮಿಭಾ. ೧-೨). | ಪರಾ. [ಸಂ.] 
[ಸೆಂ. (ಇಂದುಕಲಾ * ಅವತಂಸ)] | ಇಂದುನಿಭಾಸ್ಯೆ (ನಾ). ಚಂದ ದ್ರನನ್ನು ಹೋಲುವ ಮುಖ ಉಳ್ಳವಳು; 
ಇಂದುಕಳೆ (ನಾ). ಚಂದ್ರನ ಕಲೆ: ಇಂದುಕಳೆ ಮೆಜಕಿವ ತಾರಾವೃಂದದ |10, ಚಂದ್ರ ಮುಖಿ: ಮ ಫದುಸುಗಂಧಮನಿಂದುನಿಭಾಸೆ ಸೂಸೆ (ರಾಜಶೇ 
ನಡುವೊಪ್ಪುವಂತೆ (ನಂಬರ. ೬-೧). | sp. [ಸಂ. ಇಂದುನಿಭಾಸ್ಕಾ (ಇಂದುನಿಭ * ಆಸ್ಕ +*-)] 
(ಸಂ. ಇಂದುಕಲಾ (ಇಂದು * ಕಲಾ)] | | ಇಂದುಪ್ಪು (ನಾ). ಸೈಂಥಧವಲವಣ: ಇಂದುಪ್ಪಿನೊಡನೆ ಈ ಔಷಧಿ 
ಇಂದುಕಾಂತ (ನಾ). ಚಂದ್ರಕಾಂತ ಶಿಲೆ: ಇಂದುಕಾಂತದ ಸಜ್ಜೆಯೋ| | ಸೇವಿಸಬೇಕು (ರೂಢಿ). [ಇಂಜ್ಕಿ * ಉಪ್ಪು] 
ಿ 


ನರಿಯೊಳ್‌ (ಸೌಂದಪು. ೧೦-೨೯). [ಇಂದ್ಕು * ಕಾಂತ್ಯ] ಇಂದುಮಂಡಲ, ಇಂದುಮಂಡಳೆ (ನಾ). ಚಂದ್ರಮಂಡಲ: “ಇಂದು 
ಇಂದುಕಾಂತಿ (ನಾ). ಚಂದ್ರನ ಕಾಂತಿ: ಉತ್ಸವಕರಮೆನೆ ಬೆಳಸ ಶರ |15 
ತ್ಸಮಯದೊಳಿಂದುಕಾಂತಿ ದಳವೇಜುವ ವೋಲ್‌ (ಜಗವಿ. ೧-೧೧). 


ಮಂಡಲಕಾ ಪೆಸರ್ಪೆಜಕಿಯೆನಲ್‌? (ಕಬ್ಬಿಕ್ಕ. ೪೪). ಇಂದುನ6ಳ : 
ಸಾರೆ ಚಕೋರಮಿಂದುವಂ ಡಳಗಳಿತಾಮೃತಾಸವಮನುಂಡುಸಿರುತ್ತಿರೆ 


[ಇಂದ್ಕು * ಕಾಂತಿ) | ಚೆಲ್ವು ಶಾರದಂ (ಪಂಪಭಾ. ೬-೭೦). [ಇಂದ್ಕು * ಮಂಡಲ] 
ಇಂದುಕಾಂತೋಪಳೆ (ನಾ). - ಇಂದುಕಾಂತ: ಸಾಂದ್ರೇಂದು | ಇಂದುವೂಂಡಳೆ "ಇಂದುಮಂಡಲ' ನೋ. 
ಕಾಂತೋಪಳೋಚ್ಚಳಿತಾಚ್ಛಾಚ್ಛಜಲಪ್ರವಾಹ ಭರದೊಳ್‌ (ಆದಿಪು.! | ಇಂದುಮಣಿ (ನಾ). ಚಂದ್ರಕಾಂತ ಶಿಲೆ: ಉತ್ಪಲಾವಳಿ ತಿಳಿಜೊನ್ನ 
೧-೬೪). [ಇಂದುಕಾಂತ * ಉಪಳ (ಇ ಉಪಲ)] |. ಮೆಂದಲರ್ಗುಮಾ ನಗದಿಂದುಮಣಿಪ್ರಕಾಶಮಂ (ಶಬಶಂ. ೧-೩೮). 


ಇಂದುಕಿರಣ (ನಾ). - ಇಂದುಕರ: ಇಂದುಕಿರಣಂಗಳಿಂದಂ . . ! 
ನಂದದು ಪರಿತಾಪಾನಳಂ (ಕವಿರಾ. ೩-೧೬೪). ([ಇಂದ್ಕು + ಕಿರಣ] | 
ಇಂದುಚೂಡ (ನಾ). ಚಂದ್ರಶೇಖರ; ಶಿವ: ಮುಂದೆ ತುತ್ತಂ ಮಾಡಿ | 
ನೀಡಲ್ಕಿಂದುಚೂಡಂ ಚ ಕೈಕೈ ಯಿಂದೆ ನೀಡಿಕೊಳುತ್ತವಾರೋಗಿಸಿದ 
ನೆಂದೆನುತ (ಬಸಪು. ೩೩-೧೯). [ಸಂ. (ಇಂದ್ಯು * ಚೂಡಾ + -)] [25 
ಇಂದುಜ (ನಾ). ಚಂದ್ರನ ಮಗ; ಬುಧ: ಇಂದುಜನಿಂ ಕಡುಗಾಳಿ | 
ಯಕ್ಕುಮಿಂದ್ರನ ಗುರುವಿಂದಮೊಳ್ತೆಳಸು (ಆಟ್ಟಮ. ೮-೧೪೩). [ಸಂ.] 
ಇಂದುಜನಕೆ (ನಾ). ೧. ಚಂದ್ರನ ತಂದೆ; ಸಮುದ್ರ. ೨. ಅತ್ರಿ 
ಮಹರ್ಸಿ. (ಇಂದ್ಳು * ಜನಕ] | 
ಇಂದುಜೂಟಿ (ನಾ). - ಇಂದುಚೂಡ : ಇಂದುಜೂಟಿಂ ಭ್ರೂಣಹತ ಕೆ!so 


[ಇಂದ್ಕು * ಮಣಿ] 
ಇಂದುಮುಖಿ (ನಾ). ಚಂದ್ರನಂತಿರುವ ಮುಖವುಳ್ಳವಳು ; ಚಂದ್ರ 
| ಮುಖಿ: ಇಂದುಮುಖಿ ಲಿಂಗಾರ್ಚನೆಯನೊಲನಿಂದ ಸಲಿಸಿ (ಬಸು 


೨೪-೩೦) ; ಇಂದುಮುಖಿಯರ ಗುಣವ ತಿಳಿಯಲಸಾಧ್ಯ (ನಳಚ. ೩-೨೨). 
[ಸಂ. ಇಂದುಮುಖೇ (ಇಂದು + ಮುಖ + -)) 
ಇಂದುಮೌಲಿ, ಇಂದುಮೌಳಿ (ನಾ). ಶಿವ. ಇಂದುಮೌಳಿ : ಇಂದು 
ಮಾಳಿಯ ಬೆಸನದಿಂದವೆ ಬಂದ ನಂದೀಶನು (ಬಸಪು. ೨-೫೬) ; ಇಂದು 
| ಮೌಳಿಯ ಸೇವೆಗಿಂದು ಪುಳಿಂದ ಕಂಟಿಕನಾದನೇ (ಕುವ್ಯಾಅ. ೬-೧೮). 
| [ಇಂದು + ಮೌಲಿ] 
A ಇಂದುಮೌಳಿ "ಇಂದುವತೌಲಿ' ನೋ. 
ಬಂದು ನಿಲುವನೆ (ಬಸಪು. ೧೮-೯೦) ; ಇಂದುಜೂಟಂ ಮನೋರಮೆಯ | | ಇಂದುರುಚಿ (ನಾ). ಚಂದ್ರನ ಕಾಂತಿ, --ಕಿರಣ: ವಿಳಸಿತ 
ಭಕ್ತ್ಯಾ ತುರವನೀತ್ತಿಪೆನೆನುತ್ತ (ಸೌಂದಪು. ೧೨-೨೫). | ಶಾರದೇಂದುರುಚಿ ಕೋಮಳಬಾಳಮೃಣಾಳಸೂತ್ರಮಂ (ಶಾಕುಂತ. 
[ಇಂದು * ಜೂಟ] | | ೯9-೧೪೯). [ಇಂದ್ಕು + ರುಚಿ] 
ಇಂದುಜ್ಕೊ (ತೆ MR (ನಾ). ಚಂದ್ರನ ಬೆಳಕು; ಬೆಳುದಿಂಗಳು: 3ನ] ಇಂದುರೇಖೆ (ನಾ). ಚಂದ್ರನ ಕಲೆ. [ಇಂದು + ರೇಖೆ] 
ನಿಂದುಜ್ಛ್ಯೋತ್ಸ ಯಂ ತಾಳ್ಗಿವನನಲನವಷ್ಟಂಭನೋಡಿತ್ತು (ಸುಕುಮಾ. |35 ಇಂದುರೋಚಿ (ನಾ). - ಇಂದುರುಚಿ: ನಿಜನಾಥನ ಮಾತೆಂಬಿಂದು 
೪-೧೧). [ಇಂದ್ಕು + ಜ್ಯೋತ್ಸೈ] | | ಕೊ ಚಿ ಕುಡೆ ಹೃತ್ಯುಮುದಶ್ರೀಗೆಂದುಮಿಲ್ಲದ ಮಹೋ ತ್ಸವಮಂ 
ಇಂದುಟಿ, ಈಂದುಓಿ (ನಾ). ಸವಿಯಾದ ತುಟ: ಪವಣಣಾದು ಚುಂಬಿ | |  (ಪತ್ಪಪ. ೯-೧೧೨). [ಇಂದ್ಕು * ರೋಚಿ] 
ಸುತೆ ಇಂದುಟಸುಧೆಯನೊಸೆದೀಂಟ (ಸಾಳ್ವಭಾ. ೪-೧೦) ; ಇಂದುಟಯ | ಇಂದುಲಕ್ಷ್ಮಿ (ನಾ). ಚಂದ್ರನ ವೈಭವ, ಕಾಂತಿ: ಚಂದ್ರಿಕೋ 


ನುಣ್ಣೊಗರಂಗದ ವಾರನಾರಿಯರ್‌ (ಚಿಕ್ಕದೇ: ೧೨೬). ಈಂದುಟ: ಜ್ಞ್ವಳಸಾನ್ನಾಯ್ಯದಿನಿಂದುಲಕ್ಷ್ಮೀಯನುದಂಚದ್ದೀಪದಿಂ ಕಾಂಶಿಯಂ 
ಈಂಗಡಲ್‌, ಈಂದೋಳ್‌, ಈಂದುಟ (ಶಮದ. ೧೮೦ ಪ್ರಯೋ). 40 , * : ಮಾಡುಗುಂ ಜಿನಪತಿಪದಪಂಕಜಂ (ಶಾಂತಿಪು. ೧೦-೫೫, ೫೬). 
[ಇನಿದು * ತುಟ] | [ಇಂದ್ಕು* ಲಕ್ಷ್ಮಿ) 


ಇಂದುಟಿನೆಜು (ಕ್ರಿ). ಸವಿಯಾದ ತುಟಿಯನ್ನು ಪಡೆ: ಇನಿಗಲೆಯ | | ಇಂದುಲಾಂಛನ (ನಾ).೧. ಚಂದ್ರನ ಗುರುತು, —ಕಳೆಂಕ: ಚಂದ್ರಿಕೆ 
ಜವಳ ಯಿಂದುಟವೆತ್ತಳ ತನುವ ತಳ್ಳೈ SE (ಶತಸಾಂ. | ಯೆಂಬ ಪಾಲ್ಗಡಲ್‌: ಪುತ್ರನನಿಳಾಜನಮಾತ್ಷಿಸೆ ದೃಷ್ಟಿ ಸಾತದಿಂ ನವೆದವ 
೨೮-೪೭). ([ಇಂದುಟ + ಪೆಜ್ಮು] ನೆಂದು. .. ಪಣೆಗಿಟ್ಟ ಕಜ್ಜಳದ ಬೊಟ್ಟಿ ಸಲೊಪ್ಬದುದಿಂದು ಲಾಂಛನಂ 
ಇಂದುದೀಧಿತಿ (ನಾ). *- ಇಂದುದ್ಯುತಿ: ಚಾರು ಪ್ರ (ರಾಜಶೇ. ೧೧-೫೮). ೨. ಚಂದ್ರಶೇಖರ (ದಕ. 8). 
| 


ಪರಾಜಿತಶ್ರೀವಿಲಾಸಂ (ಕನಿರಾ. ೩-೭೧). [ಇಂದ್ಳು * ದೀಧಿತಿ] [ಇಂದು * ಲಾಂಛನ] 


ಇಂದುಲೇಖಾಚೂಡ 


ಇಂದುಲೇಖಾಚೂಡ (ನಾ). ಚಂದ್ರನ ಕಲೆಯನ್ನು ಜಡೆಯಲ್ಲಿ! 
ಉಳ್ಳವನು ; ಶಿವ: ಇಂದುಲೇಖಾಚೂಡ ಮಂತ್ರದ ಲೇಖೆಯಂ ಜನ | 
ಮಂತ್ರಲೇಖೆಯನು ಕೊಡೆ ಕಾನೇರಿಯಲಿ ಹಾಯ್ಯಲು (ಬಸಪು. ೫೦-೩೮). i 
[ಸಂ. (ಇಂದು * ಲೇಖಾ * ಚೂಡಾ +-] | 
ಇಂದುಲೇಖೆ (ನಾ). - ಇಂದುರೇಖೆ. "ಇಂದುಲೇಖಾಚೂಡ ' | 
ಪರಾ. (ಸಂ. ಇಂದುಲೇಖಾ] | 
ಇಂದುವಾರ (ನಾ). ಚಂದ್ರನವಾರ; ಸೋಮವಾರ (ದಕ. ೨. 1 
[ಇಂದ್ಯು * ವಾರ್ಯ) | 
ಇಂದುವುತ (ನಾ). ಚಾಂದ್ರಾಯಣ ಪ್ರತ. [ಇಂದ್ಕು * ಪ್ರತ] | 
ಇಂದುಶೇಖರ (ನಾ). ಚಂದ್ರ ತೇಖರ- ಶಿವ: 
ಕದಹುಗಳಂ ತೆಗೆಸಿ ಹೊಕ್ಕು (ಬಸಪು. ೪೪-೧೮). [ಇಂದ್ಳು + ಶೇಖರ] | 
ಇಂದುಸಂತತಿ (ನಾ). ಚಂ ದ್ರ ವ ೦ಶ: ಇಂದುಸಂತತಿಗುಜುವರಲ್ಲಾ | | 
ಬಂದರೇನಪರಾಧವೇ (ಕುವ್ಯಾಭೀ. " ೧-೨೦). [ಇಂದ್ಳು + ಸಂತತಿ] 
ಇಂದುಸೋದರಿ (ನಾ). ಚಂದ್ರನ ಸೋದರಿ: ಲಕ್ಷ್ಮಿ: ಇಂದು 
ಸೋದರಿಗಿಂದೀವರಮಂದಿರೆಗಿಂದಿರೆಗಿಂದು ವಂದಿಪೆನು (ಹದಿಬ. ಬ. 
[ಇಂದ್ಕು * ಸೋದರಿ] 
ಇಂದುಹಾಸ (ನಾ). ೧. ಚಂದ್ರನನ್ನು ನಗುವಂತಿರುವವನು.! 
೨. ಕುಂತಳದೇಶದ ಒಬ್ಬ ಅರಸು; ಚಂದ್ರ ಹಾಸ: ಇಂದುಹಾಸನ | 
SOPRA (ಚೈ ಮಿಭಾ. ೨೯-೨೫) . (ಇಂದ್ಕು + ಹಾಸ] | 
ಇಂದೂದಯ (ನಾ). ಚಂ ಡ್ರೊ ೀದಯ: 
ಮತನ ರಮ. ೧೦-೯೩). [ಇಂದ್ಕು + ಉದಯ] 
ಇಂದೂಪಲ, ಇಂದೂಪಳ (ನಾ). ಚಂದ್ರಕಾಂತ ಶಿಲೆ: ಇದು ನಿಂದ; 
ನನೇಂದೂಪಲಮಿದಭವನಂ ಪೂಜೆಗೆಯ್ದ ಶೀಕರತಲಂ (ಕಾದಂಉ. ೨೦೩). ; 
`ಇಂದೂಪಳೆ: ಪೊಳೆವಿಂದೂಪಳಕುಟ್ಟಮಸ್ಕಳದೊಳೆತ್ತಂ ಸೂಸಿ! 


ತೀವಿರ್ದ ಕರ್ಪೂರರಜಂಗಳಿಂ (ರಾಜಶೇ. ೪-೭೩). *[ಇಂದ್ಕು + ಉಪಲ] sy 


ಇಂದೂಪಳೆ "ಇಂದೂಪಲ' ನೋ. 

ಇಂಜೊವರ್‌, ಈಂದೊವರ್‌ (ನಾ). ಸವಿಯಾದ ಒಗರು; asl 
ಯಿಂದ ಕೂಡಿದ ಒಗರು: ಇಂ[ಪಾಠಾಂ. ಈಂ]ದೊವರೆನಿಸಿದ ತನಿರಸ | 
ದಿಂದೊದವಿದ ನೀಲಪಾಟಲಚ್ಛನಿಯಿಂ ನುಣ್ಣಿಂದೆಸೆವರನೇಜಕಿಲ ಪಣ್‌ | 


(ಸಂರಾಮಾ. ೭-೧೫೫). ಈಂದೊವರ್‌ : ಮೇಲಿನ ಪ್ರಯೋಗದ; '30| 


ಪಾಠಾಂತರವನ್ನು ನೋಡಿ. ( ಇನಿದು * ತೊವರ್‌] 
ಇಂದೊಳ " ಇಂದೋಳ' ನೋ. | 
ಇಂದೋಳ, ಇಂದೊಳ (ನಾ). ೧. [ಸಂಗೀತ] ಒಂದು ಬಗೆಯ ಮೇಳ | 
ರಾಗ; ಆರು ಬಗೆಯ ಪುರುಷರಾಗಗಳಲ್ಲಿ ಒಂದು. ಔ ಭೈರವ, ಚ 


ಶ್ರೀರಾಗ, ಕೌಶಿಕ್ಕ ದೀಪಕ, ಮೇಘರಾಗ, ಹಿಂದೋಲ,! [351 


ಇಂದೋಳ) ಎಂಬಿವು ಆರು ಪುರುಷರಾಗಗಳು. ೨. ಮಧುರ | 
ವಾದ ಗಾನ; ಗಾಯನದ ಇಂಪು: ಇದು ಲೀಲಾಂದೋಳನಿಂದೋ | 
ಳದ ದನಿ ನೆಆಕಿಗೊಳ್ವನ್ನೆಗಂ ಪಾಡಲೆಂದೇಆಂದಳಂ ತೂಗುತ್ತು | 
ಮಿರ್ಡೆನ್ನಯ ಪರಿಜಿದುವೇ. (ಆದಿಪು. ೪೨೯) ; ಪದ್ಮ ೈಷಂಡಂಗಳೊಳೆತ್ತ ಕಂ 


ಸುತ್ತು ಗೊಂಡಿರ್ದಳಿಕುಳಮಳಿನೀ ಗೇಯದೊಳ್‌ ಕೂಡಿ ತಳ್ತಿಂದೊಳ [401 


ಮಿಂದೋಳಕ್ಕಳಂಕಾರನುನೊದವಿಸುವುತ್ಯೊ (ಕಲಂ... ರೆಯ ಮೆತ್ತೆಂ 
(ಸು ಕು ಮಾ. ೧-೭೧). ಇಂದೊಳೆ : ೨. ಇಂದೊಳದಿನುನ್ಮದಷಟ್ಟ ದ| 
ವೃಂದಮಾಗಳೀಗಳಿ ಮೊರೆದತ್ತು (ಆದಿಪು. ೧೩-೫) ; ಎನೂ 1 ಚೆಲ್ವಿಂ | 
ಪೊಂಬಳೆಗಂಪಿಂ ತೆಂಕಣೆಲರಿನೆಕನೀರ್ಗಳಿನಿಂದೊಳದಿಂ ತಣಿಯಿಪು ದು 


ಜನಂಗಳ ಪಂಚೇಂದ್ರಿಯಮನಂದು ಬಂದ ನಸೆಂತಂ (ಕಾದಂಉ. ೭೭೯) ; | 45 


ಬೀಅ್‌ದುಡೊಂದೆ ಬಾಯಿನಮೆ ಬಾಲಕಿ ಬಾಲಕಿಯರ್ಗೆ ಗಾಡಿಯಂ | 


೭೩.೨ 
| 
| 
| 
5) ... ಮೇಘವಾಹನಃ 
| 
| 
| 
| 


ಇಂದುಶೇಖರನಿಂದೆ ; 10! 


ಇಂದೂದಯಮಂಗಜನ | 20 


ಇಂದ್ರಕೋಶ 


ನೀಜರ ಕಣ್ಣಿ ಸೋಲ್ತ ಸುತಿಗಿಂದೊಳಮಂ. .. ಬಾಯ ಕೆಂಪನೆಳದುಂಬಿಗೆ 
ಬೀಜುತುಮುಯ್ಯಲಾಡಿದಳ್‌ (ಲೀಲಾವ. ೨-೩೯); ಇ೦ದೊಳ ೦, 
ಇಂದೋಳಂ (ಶಮದ. ೧೧೮ ಪ್ರಯೋ). (< ಸಂ. ಹನ 
ಇಂದ್ರ (ನಾ). ೧. ದೇವತೆಗಳ ಒಡೆಯ; ಸ್ವರ್ಗದ ಅಧಿಪತಿ : “ಇಂದ್ರಃ 
-ಈ ೩೯ ದೇವೇಂದ್ರನ ಪೆಸರ್‌» (ಹಲಾಯು. 
ನ ೨. ದ್ವಾ ದಶಾದಿ ತ್ಕ ರ ಲ್ಲಿ ಒಬ್ಬ ನು: ಧಾತಾ, 
ಅರ್ಯಮಾ, ಮಿತ್ರ, ವರುಣ, ಇಂದ್ರ... ವಿಷ್ಣು eS ಕ್ರಮದಿಂ 
ದ್ವಾದಶಾದಿತ್ಯರು (ವಿವೇಕ. ೨೬೬). ೩, ಒಡೆಯ; ಜೂರಾ 
“ಸ್ವಾಮಿ ಪತಿ .. . ನಾಥನಿಂದ್ರಂ ಕಾಂತನೀಶ್ವರಂ . . - ಒಡೆಯಂಗೆ 
;  ನಾಮಮಕ್ಕುಂ” (ಮಂಗರಾ. ೬೭-೬). ೪. ಶ್ರೇಷ್ಠ. "ಕವೀಂದ್ರ 
| "ಮುನೀಂದ್ರ? ಪರಾ. ೫. [ಛಂದ] ಅಕ್ಷರಗಣಗಳಲ್ಲಿ ಒಂದಾದ 
(ಲಲಲ) ನಗಣ. ೬. [ಛಂದ] ಅಂಶಗಣದಲ್ಲಿ ಒಂದಾದ 
| ವಿಷ್ಣುಗಣ : (ಮೂರಂಶದ ಗಣ : ವಿಷ್ಣು, ಇಂದ್ರ) (ಕೈಪಿಡಿ. ೧೧೮). 
| ೭. ತುಳುನಾಡಿನ ಪುರೋಹಿತವರ್ಗದಲ್ಲಿ ಒಂದು ಪಂಗಡ: ಈ 
15] ಜೈನರು ಸೆಟ್ಟಗಳು ಮತ್ತು ಪುರೋಹಿತರಾದ ಇಂದ್ರರೊಳಗೆ ಪರಸ್ಪರ 
ವಿವಾಹವಾಗುತ್ತಿರಲಿಲ್ಲ (ತುಳುನಾ. ೧೮೯). ಲೆ. [ಜೈನ] ದೇವಾಲಯದ 
ಅರ್ಚಕ: ರಾಜಮಾತೆ... ದೇವಿಯ ಆಲಯಕ್ಕೆ ಇಷ್ಟುಹೊತ್ತಿಗೆ 
ಬರುವೆವೆಂದು ಮೊದಲೆ ಇಂದ್ರರಿಗೆ ಹೇಳಿ ಕಳಿಸಿದ್ದರು. ವಾಸಂತಿಕಾ 
| ದೇವಾಲಯದ ಇಂದ್ರರು ನಾಗಪಂಡಿತರು (ಶಾಂತಲಾ. ೨೩). ೪. ಒಂದು 
ಜಾತಿಯ ಕುದುರೆ: ಉರಮುಂ ಕಪೋಲಮುಂ ಕೇಸರಮುಂ ಮುಷ್ಕ 
ಪ್ರದೇಶಮುಂ ಲೋಚನಮುಂ ಖುರಮುಮಧರೋಸ್ಮಮುಂ ಕಡುಕರಿ 
| ದಾಗಿರೆ ಧವಲವರ್ಣನಿಂದ್ರಾಹ್ವಹಯಂ ( ಅಶ್ವಶಾ. ೨-೧೧). [ಸೆಂ.] 
| ಇಂದ್ರಕ (ನಾ). ೧. ಸಭಾಗೃ ಹೆ; ಸಭಾಮಂಟಪ. ೨. [ಜೈನ] 
:  ವರಕ ಬಿಲಗಳಲ್ಲಿ ಒಂದು ಫಿ ಆ ಬಿಲಂಗಳುಮಿಂದ್ರಕ ಶ್ರೇಢೀಬದ್ಧ 
| ಪ್ರತೀರ್ಣಕಂಗಳೆಂದು ಮೂಜುತೆಜಂ (ಆದಿಪು. ಜಟ, ೩. [ಜೈನ] 
| 
| 


ಸೌಧರ್ಮೆೇಂದ್ರನೇ ಮುಂತಾದವರ ವಿಮಾನಗಳಲ್ಲಿ ಒಂದು 

ಬಗೆ: ಅಲ್ಲಿ ಸ್ವರ್ಗಮೆಂಬಿನಂ ಸೌಧರ್ಮೇಶಾನಾದಿಗಳ ವರವಿಮಾನಂ 

ಗಳಿಂದ್ರಕಶ್ರೇಣಿಬದ್ಧ ಪ್ರಕೀರ್ಣಕಗಳೆಂದು ಮೂದೆಜಂ (ಚಂದ್ರಪು. 

೩-೩೨ವ); ಇಂದ್ರ ಕಂಗಳ ಸೌಧರ್ಮೈಶಾನಕಲ್ಪಡೊಳ್‌ ಮೂವ 

ತ್ತೊಂದು (ತತ್ತ್ವಪ್ರ. ೨೧೨). [ಸಂ.] 

| ಇಂದ್ರ ಕಲೆ (ನಾ). 'ಮಾಯಾವಿಷ್ಯೆ: ದುಃಖವನ್ನು ಅದ್ಭುತವಾಗಿ ಪಲ್ಲಟಸಿ 
ಅದನ್ನು ನಿರಪಾಯಕರವಾಗಿಸುವ ಇಂದ್ರ ಸಲಿಯೊಂಬು. ಕುಸುಮಾನಿಗೆ 
ಹಸ್ತಗತನಾದಂತೆ ತೋರಿತು ( ಸಮಜೀ. ೧೧೫೧). [ಇಂದ್ರ + ಕಲೈ] 

| ಇಂದ್ರ ಕೀಲ (ನಾ). ಒಂದು ಪರ್ವತದ ಹೆಸರು: ಇಂದ್ರಕೀಲ 
ನಗೇಂದ್ರದ ತಪೋಧನರೆಲ್ಲಂ ನೆರೆದು ಬಂದು (ಸಾ ೮-೧೦ ವ). 

. [ಸಂ.] 

; ಇಂದ್ರ ಕೇತು (ನಾ). ೧. ಇಂದ್ರನ ಧ್ವಜ, ಬಾವುಟ. ೨. [ಜೈನ] 

| ಮಹಾಮಂಡಲೇಶ್ವ ರರು ಮಾಡುವ ಜಿನಪೂಜೆ : ಮಹಾಮಂಡಲೇ 

| ಶ್ವರರ್‌ ನ ವರ ಪೂಜೆಯುಂ (ಸುಕುಮಾ. ೬-೨೫ ವ). 

[ಇಂದ್ರ * ಕೇತು] 

| ಇಂದ್ರಕೋದಂಡ (ನಾ). - ಇಂದ್ರಧನು: ವಿದ್ಯುಲ್ಲತೆಯ ತಿರುವು 

| ವೊಯ್ದಿಂದ್ರಕೋದಂಡಮಂ ಕೊಂಡು (ಜಗವಿ. ೪-೨೧). 

| [ಇಂದ್ರ * ಕೋದಂಡ] 

| 


ಸ್ವ ನೃ ಕೋಶ (ನಾ). ೧. ಸುಖಾಸನ; ಪೀಠ. ೨. ಮಂಚ; ಪಲ್ಲಂಗ. 
* ವೇದಿಕೆ; ತವಂಗ: “ಇಂದ್ರ ಕೋಶಃ, ತವಂಗಃ--ಈ ೨ 
ವು ೫ (ಹಲಾಯು. ೪೯-೧೩೯). [ಇ ಇಂದ್ರ + ಕೋಶ] 


ಇಂದ್ರಗಾಯಕೆ ೭೩೩ 


ಇಂದ್ರಗಾಯಳ (ನಾ). ಇಂದ್ರನ ಸಂಗೀತಗಾರ: ಸನ! 
ಮಾಂಗಲ್ಕದೊಳಿಂದ್ರೆ ಗಾಯಕರಜೇನಿಂಬಿಂ ನಯಂಚೆತ್ತರೋ (ಶಾಂತಿಪು. 
[ಇಂದ್ರ * ಗಾಯಕ] 
ಇಂದ್ರಗಿರಿ (ನಾ). ೧. ಒಂದು ಕುಲಪರ್ವ್ವತೆ: ಶಂಖಕೂಟ.. 
ಇಂದ್ರಗಿರಿ... ಎಂಬ ಹದಿನೇಳು ಕುಲಗೋತ್ರ ೦ಗಳೇ (ನಿನೇಕ. ೨೧೬). 
೨. ಶ್ರವಣಬೆಳುಗೊಳದ ಒಂದು ಬೆಟ್ಟ ದ ಮ "ಚಂದ್ರಗಿರಿ? 
ಸರಾ. [ಇಂದ್ರ * ಗಿರಿ) 
ಇಂದ್ರಗೋಪ (ನಾ). ೧. ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವ ಒಂದು | 
ವಯ ಕೆಂಪು ಬಣ್ಣ ದಮಿಂಚು ಹುಳು; ಹೊನ್ನೆ ಹ “ ಭ್ರಜ | 
ಮೆನಲ್ಫಿ ದ್ರ ಗೋಪಮೆಕ್ಕು ೫ (ಮಂಗರಾ. ಬ *ಇಂದ್ರಗೋಪ ‘10 
ಕೆಂಬುಟುವಕ್ಕುಂ” (ಕವಿಕಂ. ೯೫); ಬಣ್ಣವುರಂ ತೀವಿದ ಸಾಟಿ | 
ಯಾಯ್ತು ನವಿಲಿಂ ಕುಂಬೆಂಗಳಿಂದಿಂದ್ರಗೋಪಪಿಳಾಸಂಗಳಿನಾಲಿಕಲ್ಲಪರ 
ಕಾರೊಳೀ ಮಹೀಮಂಡಲಂ (ಸಂಪಭಾ. ೭-೨೪) ; ಎಳದಳಿರಿಂದ್ರ 
ಗೋಪಂ.. . ಕೀರಮಂಡಳಿಯ ಮುಖಂ ಪ್ರವಾಳಮದಿರ್ಮುತ್ತೆಯ... 
ಚೈತ್ರವಾರ್ಧಿಯ ವಹಿತ್ರಮಿದೆಂದೆನಿಸಿತ್ತು ನಂದನಂ (ರಾಜಶೇ. ೧೦-೪) ; |15 
“ಹಡಗಿನ ಮಂಚ” (ರಾಜಶೇ. ಕೋಶ). ೨, ಕೆಂಪು ಬಣ್ಣ : ಇಂದ್ರ | 
ಗೋಪದ ಬರಹದ ಹೊಂಬಣ್ಣದ... ಇಂದ್ರಾಣಿಯ ಬಸು. 
ಮೆಜಕಿದರು ಚಂದ್ರಮುಖಿಯರೋಲಗದೊಳು (ಉಮನಿ. ೯-೭೯). I 
[ಸಂ.] | 
ಇಂದ್ರ ಚಾಪ (ನಾ). ಕಾಮನ ಬಿಲ್ಲು: ರತ್ನಾಭರಣಕಿರಣಜಾಲಂಗಳಿಂ | 
ದಿಂದ್ರಚಾಪಂಗಳ ತಳ್ಳಿಂದೊಪ್ಪಮಂ ತಾಳಿದ ಘನಸಮಯಂ ತಾನಿದೆಂ | 
ಬಂದದಿಂ (ಕಾದ ಂಪೂ. ಸ ಕಟ್ಟದ ಪಂಚವಣ್ಣಿಗೆಯ ಪಟ್ಟಿಯ 
ತೊಂಗಲೊಳಿಂದ್ರಚಾಪಮಂ ಪುಟ್ಟಿಸಿ ಜಾ 4.0) 
(ಇಂದ್ರ * ಚಾಪ] 
ಇಂದ್ರ ಚಾಪಂಚೆಯಿ (ಕ್ರಿ). ಕಾಮನಬಿಲ್ಲನ್ನು ಪಡೆ; ಮಳೆಬಿಲ್ಲನ್ನು |2; 
ಹೊಂದು: ಭೋಂಕನೆ ನೂಂಕಿ ಬರ್ಪ ಮಣಿ ಸಯನಿಸದ ತೇರ್ಗಳಿಂ 
ದಿಂದ್ರಚಾಪಂಬೆತ್ತ ನೀರತೇರ್ಗಳಿಳೆಗಿಳಿದು ತಳರ್ವಂತೆಯುಂ (ರಾಜೇ. 
೧೩-೭೭ ವ). [ಇಂದ್ರಚಾಪ + ಪೆಜ್ಮು) 


ಇಂದ್ರಚ್ಛಂದ (ನಾ). ಸಾವಿರದೆಂಟು ಎಳೆಗಳಿಂದ ಕೂಡಿದ ಹಾರ: 


| 
| | 
೧೦-೩೫). | 
"| | 
Wk 
| 
i 
| 


[ಇ 


| 
| 
| 
| 
| 


ಇಂದ್ರದಿಕ್ಕು 


ಇಂದ್ರಜಾಲ ಮಹೇಂದ್ರಜಾಲವನ್ನರಿತವರೂ , , . ಬಂದು ಕಿಕ್ಕಿರಿದರು 
(ಶಾಂತಲಾ. ೧೦೦). ೨. ಕಪಟ, ವಂಚನೆ; ಮಾಯಾವಿತನ: 
ಇದಾರಿಗೆ ಮನವ ಕದ್ದಾಡುವಿರಿ ನಿಜಶಿಷ್ಯನಲಿ ನಾಟಕದಿಂದ್ರಜಾಲನೆ 
(ಕುವ್ಯಾಉ. ೧-೪೨). ೩, ಯುದ್ದದಲ್ಲಿ ಒಂದು ತಂತ್ರ. (ಸಂ.) 
ಂದ್ರಜಾಲಿಕೆ (ಗು). ೧. ದಿಟಿವಲ್ಲದ; ಅಸತ್ಯವಾದ. (ನಾ). 
೨. ಇಂದ್ರಜಾಲ ಮಾಡುವವನು; ಮಾಯಾವಿ; ಯಕ್ಷಿಣಿಯ 
ವನು: ಸುಗ್ಗಿಯಲಿ ಪಜಮೆಯ ಮಜಗೆ ಕೆಂಜಾಜಿ ಅರಳುದೋಜಕದ 
ತೆಜದಿ[ನೃಪ ಮುನಿ] ವರರನಾ ಪರಿ ಸಮವಸರಣದೊಳಿರಿಸಿ ತೋಜಕಿದನಾ 
ಧನದನೆಂಬಿಂದ್ರಜಾಲಿಕನು, (ಸಾಳ್ವಭಾ. ೪-೧೩) ; ನಾನೇ ಇಂದ್ರಜಾಲಿಕ 
ನಾಗಬೇಕು (ಶಾಲೆಮ. ೧೪೭). [ಸಂ.] 

ಂದ್ರಜಾಲಿಗ (ನಾ). ೧. - ಇಂದ್ರಜಾಲಿಕ ೨; ಅದಜಸೊಳಗಿರ್ದ 
ಇಂದ್ರಜಾಲಿಗರ ಪಾಪೆಗಳುಂ (ವಡ್ಡಾರಾ. ೧೯-೧೧) ; ಬಂದನವನೊರ್ವನ 
ಪೂರ್ವಿಗನಿಂದ್ರಜಾಲಿಗಂ (ಲ ಲಾವ. ೪-೭೫) ; ವನಜಾಸ ಸ್ತ್ರನೆಂಬಿಂದ್ರ 
ಜಾಲಿಗ ನೋಳ್ಪರ ಮನನೆಂಬ ಚೆಂಡಿಟ್ಟು ಮುಚ್ಚಿದ ಕನಕ ಕಠಂಡಗಳಂತೆ 
ಕಂಗೆಸೆದುವು ನನಿತೆಯ ಪೀನಕುಚಗಳು (ತ್ರಿಭುತಿ. ೨೦-೫೧). ೨. ಇಂದ್ರ 
ಜಾಲವೆಂಬ ತಂತ್ರಕ್ಕೆ ಒಳಗಾಗಿ ಗಾಯಗೊಂಡವರು : ನೆಜನಂ 
ನಟ್ಟುರ್ಚಿದುಗ್ರಾಯುಧಾವಲಿಯಿಂದುರ್ವಿಸುಪಿಂದ್ರ ಜಾಲಿಗನವೋಲ್‌: 
ಜೋಲ್ಡುಂ ನೆಅಲ್ಲುಂ ಸಮಾಕುಲಿತರ್‌ ಮೋಹಿಸಿ ಮೆಚ್ಚುವೋಗೆ 
(ಶಾಂತಿಪು. ೭-೮೯). [ಇಂದ್ರಜಾಲ + -ಇಗ] 


20| ಇಂದ್ರ ಜಾಲಿಗತನ (ನಾ). ಮಾಯಾವಿತನ; ಮಾಯೆ : ಬಿತ್ತರಿಸಿದ 


ನಿಂದ್ರನಿಂದ್ರಜಾಲಿಗತನಮಂ (ಅಜಿಪು. ೫-೧೮) 


). [ಇಂದ್ರಜಾಲಿಗ 4 - ತನ] 


ಇಂದ್ರಜಿತು, ಇಂದ್ರಜಿತ್ತು (ನಾ). ೧. ಇಂದ್ರನನ್ನು ಜಯಿಸಿದವನು. 


೨. ರಾವಣನ ಮಗ; ಮೇಘನಾದ: ರಣಭೂಮಿಗಿಂದ್ರಜಿತು ಪೊಜ 
ಮಟ್ಟಿ 0 (ಪಂರಾಮಾ. ೧೩-೧೫) ; ಎತ್ತನೋಡಿದಡಿಂದ್ರಜಿತುವಿನ ಮೊತ್ತ 
ವಿರ್ದುದು (ತೊರರಾ. ೬-೪೪-೩೭). ಇಂದ್ರಾರಿ ಹೋ. ಇಂದ್ರಜಿತ್ತು : 
೨. ಇಂದ್ರಜಿತ್ತು ಮಹಾಮಾಯಾವಿಯಾಗಿದ್ದನು (ರೂಢಿ). 

[ಸಂ. ಇಂದ್ರಜಿತ್‌] 


ಇಂದ್ರಜಿತ್ತು "ಇಂದ್ರಜಿತು ನೋ. 
ಇಂದ್ರಜೆನಿ "ಇಂದ್ರಜವ' ನೋ. 


ಸಿಂಹಾಸನಮುಮನೊಡನೆ ಬೆಳಗೆ ಬೆಳಗಿಂದೆ ಜಗಂ ಬಾಸಣಿಸಿದುದೆನೆ ಸಕಳ | ಇಂದ್ರತ್ಯಾಗ (ನಾ). [ಜೈನ] ಅಧಿಕಾರವನ್ನು ಬಿಟ್ಟುಕೊಡುವುದು ; 


'ಸುರಾಸುರಪತಿಯುರದೊಳೆಸೆದುದಿಂದ್ರಚ್ಛಂದಂ (ಆದಿಪು. ೯-೭) ; ಕಂಠ] 
ದೊಳ್‌ ಕೌಸ್ತು ಭಾದಿರತ್ನ ಗಳಿಂದೊಡಗೂಡಿದ ಮುತ್ತಿನ ಸಾವಿರದೆಂಟು 
ಎಳೆಗಳಿಂದೊಡಗೂಡಿದ ಇಂದ್ರಚ್ಛಂದವೆಂಬ ಹಾರವನ್ನಿಟ್ಟು (ಪುರು ಚ. 
[ಸಂ,] | 
ಇಂದ್ರಜ (ನಾ). ೧. ಇಂದ್ರನ ಮಗ; ಅರ್ಜುನ: “ಇಂದ್ರಜಂ. . | 
ಗಾಂಡೀವಿ... ಅರ್ಜುನನೆನಿಕ್ಕು? (ಮಂಗರಾ. ೭೮-೩). ೨. ಜಯಂತ: | 
ತನು ಸೌಂದರ್ಯದೊಳಿಂದ್ರಜಂ (ಎಕ. ೪11, ಶಿಕಾರಿ. ೧೮೫-೨೨; 1187). | 
೩. ವಾಲಿ. ೪. ಕಾಕಾಸುರ. [ಸಂ.] | 
ಇಂದ್ರಜವ, ಇಂದ್ರಜವಿ, ಇಂದ್ರಜೆವಿ (ನಾ). - ಇಂದ್ರಯವ :| 
“ಇಂದ್ರಜವ - ಇಂದ್ರಜವಿ, ಕುರುಟಗನ ಬೀಜ” (er ೩೨). | 


೧೩೬). 


35 
| 
| 
| 
| 
| 


40 ; 


| 
ಇಂದ್ರಜವಿ : *ಭದ್ರಯವ ಇ ಇಂದ್ರಜವಿ್‌ (ಗಂ ಗಾಮ. ೨೪೦). | i 
ಇಂದ್ರಜೆವಿ : “ಇಂದ್ರಜಿನಿಯ ಗಿಡ, ಹೆಮ್ಮುಷ್ಟಗೇ ಗಿಡ” (ಗಂಗಾಮ. | | 
೨೮೧). [ಸಂ. ಇಂದ್ರಯವ] || | 


ಇಂದ್ರಜನಿ "ಇಂದ್ರಜವ' ನೋ. 


ಇಂದ್ರತ್ಯಾಗಕ್ಟಿಯೆ (ನಾ). ಇಂದ್ರತ್ಯಾಗ : 


ರಾಜ್ಯಪದವಿಯ ತ್ಯಾಗ; ಐವತ್ತುಮೂರು ಗರ್ಭಾನ್ವಯ ಕ್ರಿಯೆ 
ಗಳಲ್ಲಿ ಒಂದು: ಇಂದ್ರತ್ಕಾಗಮುಂ ಅವತಾರಮುಂ ., . ಅಪ್ಪಯ್ವತ್ತು 
ಮೂಲು ಗರ್ಭಾನ್ವಯ ಕ್ರಿಯೆಯೊಳು (ಚಾವುಂಪು. ೨೩೦) ; ನಮಗಾ 
ದರೋ ಭೋಗಪ್ರಾಸ್ತಿಯು ಮುಗಿಯುವಂಥಾದ್ದಾಯಿತು. ಮುಂದೆ 
ಜನಿಸುವ ದೇವೇಂದ್ರನಿಗೆ ನೀವು ಅಧೀನರಾಗಿರಿಯೆಂದು ಆಜ್ಞಾಪಿಸಿ ತನ್ನ 
ಸಾಮ್ರಾಜ್ಯಸದವಿಯಂ ತ್ಯಜಿಸುವುದೇ ಇಂದ್ರತ್ಯಾಗವೆಂಬ ಮೂವತ್ತೇ 
ಳನೇ ಕರ್ಮವು (ಪುರುಚ. ೨೧೨) ; (ಅದಿಪು. ೧೫-೧೫ ವ ನೋ). 
[ಇಂದ್ರ * ತ್ಯಾಗ) 

ನಿಜಾಯುಷ್ಯಾ ವಸಾನ 
ದೊಳು ಸ್ವರ್ಗಾವತರಣಮನಜಕಿದು ದೇವರ್ಕಳುಮಂತಃಪುರದೊಲ್ಲಭೆಯ 
ರುಮಂ ಕರೆದೆನ್ನ ಪರೋಕ್ಷಡೊಳಿನ್ನ ಪದವಿಯೋಗದೊಳ್‌ ನಿಂದಾತಂಗೆ 
ಬೆಸಕೆಯ್ದು ಬಾಟಕಿಮೆಂದವರ ಸಾಕ್ಷಿಯೊಳ್‌ ಸಾಮ್ರಾಜ್ಯಮಂ ತೊಜಕಿ 
ವುದು ಇಂದ್ರ ತ್ಯಾಗಕ್ರಿಯೆ (ಚಾವುಂಉ. ೨೩೬). (ಇಂಡ ತ್ಯಾಗ + ಕ್ರಿಯೆ] 
ಇಂದ್ರತ್ವ (ನಾ). "ಇಂದ್ರ ಪದವಿ. [ಸಂ.] 


ಇಂದ್ರಜಾಲ (ನಾ). ೧. ಯಕ್ಷಿಣೀ ವಿದ್ಯೆ; ಗಾರುಡಿ; ಕಣ್ಕಟ್ಟು ; |45 ಇಂದ್ರದಿಕ್ಟು (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು. 


ಮೋಡಿ: ಇಂದ್ರಜಾಲದ ಸಿರಿಗೇಕೆ ಮೆಟ್ಟಿ ಡುವಿರಿ (ಗದಾಯು. ೧-೩೫) ; | 


[ಸಂ. ಇಂದ್ರದಿಶ್‌] 


ಇಂದ್ರದಿಕ್ತಟಿ 


ಇಂದ್ರದಿಕ್ತಟಿ (ನಾ). ಪೂರ್ವದಿಕ್ಕಿನ ಪ್ರದೇಶ; ಮೂಡಲಿನ ಕಡೆ: 


ಮರುದಿನಂ ಬೆಳಗಾದುದಿಂದ್ರದಿಕ್ಕಟದಿ (ಶ್ರೀರಾಮಾ. ೩೧-೧೦೨). 
[ಸಂ. (ಇಂದ್ರದಿಶ್‌ + ತಟ)] 


ಂದ್ರದ್ರು (ನಾ). “ಕೆಂಪು ಮತ್ತಿಯ ಮರ; ಅರ್ಜುನ ವೃಕ್ಷ” 


(ಅಮರ. ಟಕ). [ಸಂ.] 
ಇಂದ್ರದ್ರುಮ (ನಾ). - ಇಂದ್ರದ್ರು (ಪಂಡಿತ. ೧೮೭). 
[ಇಂದ್ರ + ದ್ರುಮ] 
ಇಂದ್ರದ್ವಿಪ (ನಾ). ಇಂದ್ರನ ಆನೆ; 
ಧಾರರೆರಡುಂ ಪಕ್ಷಂಗಳೊಳ್‌ ಸಾರೆ... 
(ಶಾಂತಿಪು. ೧೦-೨೪). [ಇಂದ್ರ + ದ್ವಿಪ] 
ಇಂದ್ರಧನು (ನಾ). ಕಾಮನ ಬಿಲ್ಲು: 


೪೩-೩); 
೬೯೩). [ಸೆಂ ಇಂದ್ರ್ರಧನುಸ್‌] 


ಇಂದ್ರಧನುಸ್ಸು (ನಾ). - ಇಂದ್ರಧನು. (ಸಂ. ಇಂದ್ರಧನುಸ್‌] 


ಇಂದ್ರೆಧ್ವಜ (ಸಾ). ೧. ಇಂದ್ರನ ಬಾವುಟ. ೨. ಭಾದ್ರಪದ ಶುಕ್ಲ! 


i SE ರಾಜರು ಪೂಜಿಸುವ ಧ್ವಜ. ೩. ವಜ್ರಾ ಯುದ್ದ. ! 
೪. [ಜೈನ] ಇಂದ್ರಾದಿಗಳು ಮಾಡುವ ಜಿನಪೂಜೆ: 
ಮಾಟ್ಬ 


[ಇಂದ್ರ * ಧ್ವಜ] 
ಇಂದ್ರ ನಂದನ (ನಾ). ೧. ಇಂದ್ರನ ಮಗ; ಅರ್ಜುನ. ೨. ಜಯೆಂತ: 
ತೊಳಗಿದನಿಂದ್ರನಂದನನ ಮೈೈಸಿರಿಯಂ ಜಜಕಿದಾ ಮೃಗಾಂಕೆನುಜ್ವಳಮನಿ 
ಳಿಂಕೆಗೆಯ್ದು ನಳಕೂಬರನಗ್ಗದ ಗಂಡಗಾಡಿಯಂ ಪಳಿದು (ರಾಜಶೇ. 
೧೩-೬೦). ೩. ವಾಲಿ. ೪. ಕಾಕಾಸುರ. [ಇಂದ್ರ + ನಂದನ] 
ಇಂದ್ರನಗ (ನಾ). ಮೇರುಪರ್ವತ. "ಇಂದ್ರನಗೇಂದ್ರ? ಪರಾ 
ಜಟ + ನಗ] 
ಇಂದ್ರನಗೇಂದ್ರ (ನಾ). 


(ಶಾಂತಿಪು. ೧೦-೫೦). [ಇಂದ್ರ * ನಗೇಂದ್ರ] 


eS ೧. ಇಂದ್ರನ ವಾಸಸ್ಥಾನ; ಅಮರಾವತಿ. 


೨. [ಛಂದ] ಅಕ್ಷರಗಳಲ್ಲಿ ಒಂದಾದ (ಲಲ) ನಗಣ: ಧರಣಿ] 
ಜಲಾಗ್ನಿ ಮಠುದ್ಲೋಮೆ ರವಿ ಶಶಾಂಕೇಂದ್ರನಿಲಯಮಿವು ಗಣದ ಪೆಸರ್‌ | 


(ಛಂಜೋಂಬು. ೧-೩೭). [ಇಂದ್ರ + ನಿಲಯ] 
ಇಂದ್ರನೀಲ (ನಾ). ನೀಲವರ್ಣದ ರತ್ನ: ಸೊಗಯಿಸುಗುಮಿಂದ್ರ 
ನೀಲಮಣಿಸನ್ನಿ ಭದೊಳ್‌ ಮಿಗೆ ಜಳಕ ಜೊತಗೆ (ಕ ನಿರಾ. ೨-೧೪೭); 


ಇಂದ್ರ ಸೂ ಮಣಿಸ್ತೆಂಭ ನಿಳಯಂಗಳಂ (ನಂಬಿರ. ೯೨೯೨) ; ಬಿತ್ತ ರಿಪ: 
ನಯವು ಕಾಂತಿಯು ರಂಗುಛಾಯೆಯೆಂ£ ಯಿಂ3 ಬಿತ್ತರದ ಮೈಯೊಳತಿ! 
ನಯಮಾಗಿ ಕೆಲದಲುಂ ಸುತ್ತಲುಂ ಪ್ರಭೆ ತೋರ್ಪ ನೀಲಮದು ತೃಣ, 


ಗ್ರಾಹಿಯಿಂದ್ರನೀಲಮಯಮೆನಿಪುದು (ರತ್ನ್ನಶಾ. ೧೩-೭). 
[ಇಂದ್ರ * ನೀಲ] - 
ಇಂದ್ರ ಪುರ (ನಾ). ೧. ಇಂದ್ರನ ನಗರ; ಅಮರಾವತಿ: 
ಅಕ್ಷರಗಣಗಳಲ್ಲ ಒಂದಾದ (ಲ ಲಲ) ನಗಣ: ತ್ರಿದಶಮರುದಿಂದ್ರ ! 
ಫಪುರಚಂದ್ರ ಸಲಿಲಂಗಳ* ತುದಿಯೊಳಿಕೆ ತಳ್ತು 


ವಿಚಿತ್ರ ಲಲಿತಂ (ಛಂದೋಂಬು. ೨-೧೦೮). (ಇಂದ್ರ + ಪುರ] 


ಐರಾವತ: ದೇವರ ದಂಡ] ' 
, ಪೋಯ್ತಾಗಳಿಂದ್ರದ್ವಿಪಂ| 
I 


ಭೀಷ್ಮ ಜಲಪಾತದೊಳು ಸ್ಥಿರ 
ಚಂಚಲೇಂದ್ರಧನು ಎಸೆವ ಪರಿ ಭವದ ಮೇಲಾಡುತಿರುವಂತೆ (ಮಲೆದೇ. 
ಇಂದ್ರಧನು ಕೈದೋಟಕೊಂಕಿಗೆಟಕುವುದೇ (ಮಂಕುಕ. 


ಸ ರ್‌ | 
ಸಂಪು ಜನನಂ (ಆದಿಪು. ೧೫-೧೩ವ) ; ಇಂದ್ರಧ್ವಜಮೆಂ | 
ಬುದು-ಇಂದ್ರಾದಿಗಳ* ಮಾಟ್ಬ ಪೂಜೆಯಕ್ಕುಂ (ಅಜಿ ಪು. ೧೨-೧ ವ). | 


ಶ್ರೇಷ್ಠ ವಾದ ಮೇರುಪರ್ವತ: ಇಂದ್ರಾಳಿ| 
ಸ ತು ಯಿಸಿದ ಬೆಳ್ಳಿಯ ಕೊಳೆಯನಾಂತಂತಿಕೆಸೆದುದಿಂದ್ರ ನಗೇಂದ್ರಂ| 


ಆ ನಗರ | 
ಮಿಂದ್ರಪುರಕ್ಕಮುದಾತ್ತಮಗ್ಗಳಂ (ಜಗ ನಿ. ೨-೩೫). ೨. [ಛಂದ]! 


RN ತಮ | 


೭೩೪ ಇಂದ್ರವಾರುಣಿ 

ಇಂದ್ರಪುರೋಹಿತ (ನಾ). ಬೃಹಸ್ಪತಿ; ಗುರು: ಇಂದ್ರಪುಕೋಹಿತಂ 
ಧನುರ್ಧರ ಗೃಹದೊಳ್‌ . . . ಇರೆ... ಸಕಲ ಭೂನಲಯಾಧಿಪನಕ್ಕು 
ಮಾ ನರಂ (ಜಾತತಿ. ೧೨-೧೮). [ಇಂದ್ರ * ಪುರೋಹಿತ] 

ಇಂದ್ರ ಪುಷ್ಪ ಬಳ್ಳಿ (ನಾ). ಒಂದು ಗಿಡದ ಹೆಸರು(ಮೈಔಗಿ. ೬೪-೧೫೨೬). 


5 (ಇಂದ್ರ + ಪುಷ್ಪ + ಬಳ್ಳಿ] 
| (ಇಂದ್ರಪ್ರಹರಣ (ನಾ). ಇಂದ್ರನ ಆಯುಧ; ವಜ್ರಾಯುಧ: 
| “ಪವಿ, ಆಶನಿ,... ಸ ಹರಣಂ (ತಥಾ), ಶಂಖಃ ತು ೧೨ 
ಇಂದ್ರನ ವಜ್ರಾಯುಧದ ಪೆಸರ್‌ ?' (ಹಲಾಯು. ೧೧-೫೬). 
[ಇಂದ್ರ * ಪ್ರಹರಣ] 
[10 ಇಂದ್ರಮಂತ್ರಿ (ನಾ). ಇಂದ್ರನ ಮಂತ್ರಿ; ಬೃಹಸ್ಪತಿ; ಗುರು: 


| | ಅಸ್ತದೊಳಿಂದ್ರಮಂತ್ರಿ ಶುಭದಂ (ಜಾತತಿ.. ೧೦-೧೧). [ಇಂದ್ರ * ಮಂತ್ರಿ] 
| | ಇಂದ್ರಮಣಿ (ನಾ). - ಇಂದ್ರನೀಲ: ಇಂದ್ರಮಣಿಯಾಳ್ವರಿ ಬಜ್ಜರ 
| |.  ಗೊತ್ತಳೆಂಗಳಗ್ಗಳಿಸಿರೆ (ಶಬಶಂ. ೧-೫೪). [ಇಂದ್ರ + ಮಣ್ಮಿ] 

! | ಇಂದ್ರಯ ಪ್ರಯವ (ನಾ). “ಕೊಡಸಿಗೆ ಬೀಜ ” (ಅಮರ. ಟೀಕೆ) ; “ಕೊಂಡಿರ 
ಫಾಲಗಿಡ ” (ಪಂಡಿತ. ೧೮೭). [ಸೆಂ.] 

'ಇಂದ್ರಲುಪ್ತ (ನಾ). (ತಲೆಯ) ಕೂದಲು ಉದುರಿ ಹೋಗಿ ಚರ್ಮ 
| ಕಾಣುವಂತಾಗುವ ಒಂದು ಬಗೆಯ ರೋಗ ; ತೆಗಳಿ; ತೆವಳೆ; 
| ಪ್ರತಿಮಂಡೆ ರೋಗ : “ಕೇಶಘ್ನುಂ, ಇಂದ್ರಲುಪ್ತಂ - ಈ ೨ ತೇವುಳು” 
| ಇಂದ್ರಲುಪ್ತ ಎಂಬುದೊಂದು ಮಂಡೆಯ 
| ಚರ್ಮ ಕಾಣಲ್ಪಡುವುದು, ಅದನೇ ಹೇನಕರೆ ಎಂಬರು (ವೈ ದ್ಯ ಸಾ. 
| [ಇಂದ್ರ * ಲುಪ್ತ] 

| ಇಂದ್ರಲುಪ್ತಳೆ (ನಾ). ೧. (ತಲೆಯ) ಕೂದಲು ಉದುರಿ ಹೋದ 
| ವನು; ಬೋಳುದಲೆಯವನು : “ಕಟರಂ ಖಳವ ಶಿಸಿವಿಷ್ಠನಿಂದ್ರ 
| 
| 
| 
| 
| 
| 
| 


115 


(ಹಲಾಯು. ೯೯-೪೫೧) ; 
20 


11, ೧೩೦). 


ಲುಪ್ತಕನಕ್ಕು ? (ಮಂಗರಾ. ೧೧೪-೫). ೨. - ಇಂದ್ರಲುಪ್ತ * ಇಂದ್ರ 
ಲುಪ್ತಕ ಎ ತೆರೆಯ ಮೇಲಿನ ಕೂದಲುಗಳು ಇಲ್ಲದ ಹಾಗಾಗುವ ಬೇನೆ, 
ತೆಗಳಿ ನೆಕ್ಕೋಣ ? (ಗಂಗರು: a೨). [Aಂ.] 
ಇಂದ್ರ ಲೋಕ (ನಾ). ಸ್ವರ್ಗ. [ಇಂದ್ರ * ಲೋಕ] 
ಇಂದ್ರ ವಂಶ (ನಾ). [ಛಂದ] (ಅಕ್ಷರ ವೃತ್ತಗಳಲ್ಲಿ) ಒಂದು ಸಮ 
ವೃತ್ತದ ಹೆಸರು : ವ್ಯ್ಕೊ € ಮ ದ್ವಯಂ ಮುಂತೆ ದಿವಾಕರಾಗ್ನಿಗಳ್‌ 
ತಾಮೊಂದೆ ದಿಗ್ಗಂತಿಯೊಳಾಗೆ ವಿಶ್ರಮಂ ಶ್ರೀಮಾನಿನೀ ಸಯ್ಯಡಿಯಾತ 
ನಿಂತಿದೀ ನಾಮೋಪಮಂ ಮಾಡಿದನಿಂದ್ರವಂಶಮಂ (ಭಂದೊಂಬು. 
೨-೭೯). [ಸಂ.] 
ಇಂದ್ರವಜ್ರ (ನಾ). [ಛಂದ] (ಅಕ್ಷರ ವೃತ್ತಗಳಲ್ಲಿ) ಒಂದು ಸಮ 
ವ್ಸ ತ್ತವೆ ಹೆಸರು: ವ್ಯೋಮದ್ವಯಂ ಭಾನುಕಪರ್ದಿಯುಗ್ಮಂ ತಾಮಾ 
೨5. ಗರ್ತಂಟಆಸೊಳಾ ವಿರಾಮಂ ಈ ಮಾಜಕ್ಕಿಯಿಂದೋದಿದೊಡಿಂದ್ರವಜ್ರಂ 
(ಛ ೨ದೊ € 0 ಬು. ೨-೬೩) ; ೧೧ನೆಯ ತ್ರಿಷ್ಟುಪ್ಪಿವಿನಲ್ಲಿ ಇಡ ತಾನಿಂದ್ರ 
ವಜ್ರಂ ತತಜಂಗಯುಗ್ಮಂ (ಕೈಪಿಡಿ. ಆ೦). ([ಸಂ.] 
: ಇಂದ್ರವಧು (ನಾ). ೧. ಇಂದ್ರನಿಂದ ನಿಯಮಿತಳಾದ ಜೀವತಾಶ್ರ್ವೀ; 
': ಅಪ್ಸರೆ; ಅಮರಿ: ತಂಬುಲಂದೀಪಿದ ಪೊಂಗವಳಿಗೆಯಂ ಪಿಡಿದಂಬಿಕೆ 
ಗವಟಯ್ಸಿದಳೊರ್ವಳಿಂದ್ರವಧು ತಂಬುಲಮಂ (ಶಾಂತಿಪು. ೮-೧೮೦). 
೨. ಶಚೀದೇವಿ. (ಸಂ. ಇಂದ್ರವಧೂ (ಇಂದ್ರ + ವಧೂ)] 
| ಇಂದ್ರವರ್ತುಲ (ನಾ). ಮಾಯಾವಲಯ ; ಮೋಹದ ಆವರಣ: 
i ಶೀನೂ ಕ್ರಮೇಣ ಆ ನಾಗಿಣಿಯ ಇಂದ್ರವರ್ತುಲದಲ್ಲಿ ಸಿಲುಕಿ ಸುಶೀಲೆ 
ಯನ್ನು ಮರೆತುಬಿಟ್ಟಿದ್ದ (ಸಮಜೀ. ೮೭). [ಇಂದ್ರ * ವರ್ತುಲ] 
ಇಂದ್ರವಾರುಣೆ (ನಾ). ಕಾಡುಕವಡೆಕಾಯಿ ಗಿಡ; “ಹಾವುಮೆಕ್ಕೆ ” 
| | (ಅಮರ. ಟೀಕೆ). (ಸಂ. ಇಂದ್ರವಾರುಣೀ (ಇಂದ್ರ + ವಾರುಣೀ)] 


25 


130 


140 
[| 


ಇಂದ್ರವಿದ್ದಿಷ 


ಇಂದ್ರ ನಿದ್ದಿ ಷ (ನಾ). ಇಂದ್ರನ ಹಗೆ; ರಾವಣ: ಪುಸ್ಪಕವಿಮಾನ 
ವನೇಟಃದಥಿಂದ್ರ ವಿದ್ವಿಷಂ (ಪಂರಾಮಾ. ೯-೭೪). [ಸಂ. ಇಂದ್ರವಿದ್ವಿಷ್‌] 
ಇಂದ್ರಶೂದ್ರ (ನಾ). ಕುರುಬ ಜಾತಿಗೆ ಸೇರಿದವನು (ಎಸಮ್ಮೆ. 
1, ೧). (ಇಂದ್ರ * ಶೂದ್ರ] 
ಇಂದ್ರಸಂಜ್ಞಕೆ (ನಾ). ಇಂದ್ರನ ಹೆಸರನ್ನುಳ್ಳುದು: 
ನಿತ್ತನು ದಿವ್ಯಬಾಣ .... (ಕುವ್ಯಾಅ. ೭-೭). [ಸಂ.] 
ಇಂದ್ರಸರಿತ್ತನಯ (ನಾ). ಗಂಗಾ ; ಭೀಷ್ಮ: ತತ್ತನಯಂ. . 
ಶೌಚಗುತೇಂದ್ರ ಸರಿತ್ತನಯಂ ಚ ಚ ಭೂಪಂ ನೆಗಳ್ಡಂ (ಎಕ. ೩1, 
ದಾನಣ. ೩೫-೫೮ ; 1100). [ಸಂ. (ಇಂದ್ರಸರಿ3೯ + ತನಯ)] 
ಇಂದ್ರಸರಿತ್ತು (ನಾ). ದೇವಗಂಗೆ; ಗಂಗಾನದಿ. "ಇಂದ್ರಸರಿ 
ನಯ ಪರಾ. [ಸಂ. ಇಂದ್ರಸರಿತ್‌] 
ಇಂದ್ರಸಾವರ್ಣಿ (ನಾ). ಹದಿನಾಲ್ಕನೆಯ ಮನು. "ಇಂದ್ರ 
ಸಾವರ್ಣಿಕ' ಪರಾ. (ಇಂದ್ರ * ಸಾವರ್ಣಿ] 
ಇಂದ್ರಸಾನರ್ಣಿಕ (ನಾ). ಹದಿನಾಲ್ಕನೆಯ ಮನು: 
ಭುವ . . . ರುದ್ರಸಾವರ್ಣಿಕ .. . ಇಂದ್ರಸಾವರ್ಣಿಕರೆಂಬ ಹದಿನಾಲ್ಕು 
ಮನುಗಳೊಳಗೆ (ನಿನೇಕ. ೨೦೪). [ಸಂ.] 
ಇಂದ್ರಸಿಂಧು (ನಾ). ದೇವಗಂಗೆ; ಗಂಗಾನದಿ: ಅಕೂಪಾರಮನಿಂದ್ರ 
ಹ ಪುಗುವಂತೆ (ಶಾಂತಿಪು. ೬-೨). [ಇಂದ್ರ * ಸಿಂಧು] 
ಇಂದ್ರಸಿಂಧುರ (ನಾ). ಇಂದ್ರನ ಆನೆ; ಐರಾವತ: ಮಂತಣಸಾಲೆಗೆ 
ಬಂದನಿಂದ್ರಸಿಂಧುರಗತಿ ರೇವತೀಧವನುಂ (ಜಗವಿ. ೧೫-೪೬). 
[ಇಂದ್ರ + ಸಿಂಧುರ] 
ಇಂದ್ರಸುರಸ (ನಾ). “ಲಕ್ಕೀನಿಡ ; ನಿರ್ಗುಂಡೀ ಗಿಡ” (ಅಮರ. ಟೀಕೆ]. 
(ಸಂ. ಇಂದ್ರಸುರಸಾ] 
ಇಂದ್ರಾ 0ಗನೆ Vs ಇಂದ್ರನ ಹೆಂಡತಿ; ಶಚೀದೇವಿ: ಇಂದ್ರಾಂಗನೆ | 
Ry * ಜಿನೇಂದ್ರದಾರಕ ಕಾ (ಶಾಂತಿಪು. ೧೦-೬). 
[ಸಂ. ಇಂದ್ರಾಂಗನಾ] 
ಇಂದ್ರಾಣಿ (ನಾ). ೧. ಇಂದ್ರನ ಹೆಂಡತಿ; ಶಚೀಜೀವಿ. ೨. ರತಿದೇವಿ. 
೩.ಸ ಇರಸ್ವತಿ. ೪. ದುರ್ಗಾಜೀವಿ; ಭೈರವಿ. ೫. ಐದು ಇಂದ್ರಿಯ | 
ಗಳು. ೬. ಕಿರಣ; ಕಾಂತಿ. ೩. ಲಕ್ಕೀಗಿಡ; ನಿರ್ಗುಂಡೀಗಿಡ : 
“ಲೊಳ್ಳಿಯೊಳು ಶಚಿಯೊಳ್ಳೆ ದಿಂದ್ರಿಯದೊಳಾರತಿಯೊಳಿಂದ್ರಾಣಿಯಕ್ಕು? : 
ಯು ೧೪೯-೪೭); “ರತಿ ನಿರ್ಗುಂಡಿ ಪುಲೋಮಜಾತೆ ಕರಣಂ 
ಪಂಚೇಂದ್ರಿಯಂ ಚರ್ಚೆ ಭಾರತಿಯಿಂದ್ರಾಣಿಯೆನಿಕ್ಕು (ನಾನಾರ. ೨೯). | 
[ಸಂ. ಇಂದ್ರಾಣೀ] 
ಇಂದ್ರಾಣಿಕೆ (ನಾ). “ಲಕ್ಷ್ಮೀಗಿಡಿ; ನಿರ್ಗುಂಡಿಗಿಡ * (ಅಮರ. ಟೀಕೆ). 
(ಸಂ. ಇಂದ್ರಾಣಿಕಾ] 
ಇಂದ್ರಾ ತ್ಮಃ ಜ (ನಾ). ಇಂದ್ರನ ಮಗ; ಅರ್ಜುನ: ಇಂದ್ರಾತ್ಮ ಜನದಟ | 
ದಟು ೧. 2, ನಾಗಮಂ. ೭೦-೨೭ ; 1177). [ಇಂದ್ರ * ಅತ್ಮಜ] | 
ಂದ್ರಾತ್ಮೆಜಾತೆ (ನಾ). - ಇಂದ್ರಾತ್ಮಜ : ಬಿಲ್ಲೊಳ್‌ ಮುನ್ನಂ . 
ಬಲ್ಲನಿಂದ್ರಾತ್ಮಜಾತಂ (ಎಕ. ೪1, ಚಿಕ್ಕಮ. ೭೭-೩೩ ; 1180). 
[ಇಂದ್ರ + ಆಅತ್ಮಜಾತ] 
ಇಂದ್ರಾನುಜ (ನಾ). ಇಂದ್ರನ ತಮ್ಮ; ಉಪೇಂದ್ರ; ವಿಷ್ಣು ;! 
ಇಂದ್ರಾನುಜನೆನಲು ಪುಟ್ಟದನದಿತಿಗಂಭೋಜಲೋಚನನು (ಬಸರ. | 
[ಇಂದ್ರ ೬ ಅನುಜ] 
ಇಂದ್ರಾನೇಕಪ (ನಾ). ಇಂದ್ರನ ಆನೆ; ಐರಾವತ: ಪೊದಲ್ಲಿಂದ್ರಾ 
ನೇಕಪಂ... ಈಗರಿಗಂಗೆ ಮಂಗಳ ಮಹಾಶ್ರೀಯಂ (ಪಂಪಭಾ. 
೩-೭೯). [ಇಂದ್ರ + ಅನೇಕಪ] 


ಸುತ್ರಾಮ 


೫೪-೩೨). 


೭೩೫ 


ಸ್ವಾಯ ೦; 


ಇಂದ್ರಾನರಜ 


| ಇಂದ್ರಾ ನೋಕಹ (ನಾ). ಕಲ್ಪವೃಕ್ಷ; ಸುರಭೂಜ : ಇಂದ್ರಾನೋ 
| ಕೆಹಂ... ಈಗರಿಗಂಗೆ ಮಂಗಳಮಹಾಶ್ರೀಯಂ ಜಯಶ್ರೀಯುಮಂ 
i ಜತ ೩-೭೯). (ಇಂದ್ರ * ಆನೋಕಹ] 
| ಇಂದ್ರಾಭಿಷೇಕ (ನಾ). ೧. ಇಂದ್ರನಿಗೆ ನಡೆಯು ವ ಅಭಿಷೇಕ. 
೨. [ಜೈನ] ಐವತ್ತುಮೂರು ಗರ್ಭಾನ್ವಯ ಕ್ರಿಯೆಗಳಲ್ಲಿ ಒಂದು: 
| ಇಂದ್ರೋಪಪಾದವಂ ಪಡೆದವನು ಜನ್ಮಾಂತರವಂ ತಿಳಿದು ಸಿಂಹಾಸನಾ 
| ರೂಢನಾಗಿ ದಿ ವ್ಯ ಗಾನವನೆಂ ಕೇಳುತ... ಅಭಿಷೇಕವಂ ಪಡೆದು 
ಕಿರೀಟಿನಂ ಧರಿಸಿಕೊಂಡು ದೇವಸಮೂಹಗಳಿಂ ಸೇವೆಗೊಳುತಲಿರುವದೇ 
NN ಇಂದ್ರಾಭಿಷೇಕವೆಂಬ ೩೪ನೆಯ ಕರ್ಮವು (ಪುರುಚ. ೨೧೨). "ಇಂದ್ರಾಭಿ 
| ಷೇಕಕ್ರಿಯೆ' ಪರಾ. [ಇಂದ್ರ ಅಭಿಷೇಕ) 
' ಇಂದ್ರಾಭಿಷೇಕೆಕ್ರಿಯೆ (ನಾ). - ಇಂದ್ರಾಭಿಸೇಕ ೨: ಯೋಗ 
pe ಮೊಳ್‌ ಸಮಾಹಿತನಾಗಿ ಪ್ರಾಣಪರಿತ್ಯಾ ಗಂಗೆಯ್ದು ತಪೋಬಲದಿನಿಂದ್ರ 
| 
| 
| 
| 
| 


|» 


i10 


ನಾಗಿದಿ ವ್ಯ ಶ ಯ್ಕೆ ಯೊಳ್ಳುಟ ಕೆ ದಿವ್ಯ ಗೀತವಾದ ನುತ್ಯಂಗಳೆಸೆನಿನಮಭಿ 
ಸಿಕ್ತನಾಗಿ ನ್ಯ ಕಿಲೀಟಿಮಂ ತಾಳ್ಡಿ ದಿನ್ಮವಿಷ್ಟ ರಾರೊಢೆಂ ಜೇವರ್ಕಳಿಂ 
ಪೂಜೆಯನೆಯ್ದುವುದಿಂದ್ರಾಭಿಷೇಕ ಕ್ರಿಯೆ (ಚಾವುಂಉ. ೨೩೬). 
[ಇಂದ್ರಾಭಿಷೇಕ - ಕ್ರಿಯೆ] 
ಇಂದ್ರಾಯಣಫಲ (ನಾ). ಸುಂದರವಾದ ಒಂದು ಬಗೆಯ ಕಹಿ 
ಹಣ್ಣು : ಇದು ಅಮೃತಫಲವಲ್ಲ, ಇಂದ್ರಾಯಣಫಲವೆಂದು ಅವರಿಗೆ 
ಎಚ್ಚರಿಕೆ ಕೊಡಬೇಕು (ಶೇಪ್ರಕ್ನೆ. ೪೨). [ಸಂ.] 
20| ಇಂದ್ರಾ ಯುಧ (ನಾ). ೧, ಇಂದ್ರನ ಆಯುಧ; ವಜ್ರಾಯುಧ; 
ಸಕು: “ಶಂಬಮಿಂದ್ರಾಯುಧಂ ದೆಂಭೋಳಿಯಶನಿ. . . ವಜ್ರಮೆಂಬು 
ದಕ್ಕು ೫ (ಮಂಗರಾ. Pt ಅಂತು... ಬಲ್ಲಿಂದ್ರಾಯುಥಮಂ 
ಕಂಡು ಬೆಕ್ಕಸಂಬಟ್ಟು (ಶಾಂತಿಪು. ೬-೨೯ ವ). ೨. ಕಾಮನಬಿಲ್ಲು; 
ಮಳೆಬಿಲ್ಲು: ಆರ್ಗಿವು ನಿಲ್ಕುಂ ನವಸಾಂಧ್ಯರಾಗ ಹಿಮರುಂದ್ರೇಂದ್ರಾಯು 
ಧಾಭಾಸಿಗಳ್‌ (ಶಾ ೨ತಿ ಘು. ೭-೮). ೩. ಕಣ್ಣಿನ ಸುತ್ತ ಕಪ್ಪಾಗಿರುವ 
ಕುದುರೆ: “ಕರಿಯ ಕಣ್ಣಾಗಲಿಂದ್ರಾಯುಧಂ? (ಮಂಗರಾ. ೮೨-೧೫). 
೪. ಒಂದು ಕುದುರೆಯ ಹೆಸರು: ಮುಂಗಾಲ್ಗಳಿಂದಂ ಮುಗಿಲಂ 
ಮುಟ್ಟ ಪ್ಪುದೆಂಬಂತತಿಜನಮಿದಿರೊಳ್‌ ಬಂದುದಿಂದ್ರಾಯುಧಾಶ್ವಂ 
(ಕಾದಂಪೂ. ೪೫೬). [ಇಂದ್ರ * ಆಯುಧ] 
30 | ಇಂದ್ರಾರಿ (ನಾ). ೧. ಇಂದ್ರನ ಶತ್ರು; ಗರುಡ: ಇಂದ್ರಾರಿಯಂ ಪಡೆ 
| ಡೆವಳು ವಿನತೆಯಕ್ಕುರಗಸಂದೋಹಮಂ ಪಡೆದ ವಳು ಕದ್ರುವಕ್ಕು ” 
(ಮಂಗರಾ. ೮-೨೪). ೨. ಅಸುರ; ದೈತ್ಯ. ೩. ಇಂದ್ರಜಿತು : ಆಹವ 
| ದೊಳ್‌ ಚಾಳುಕ್ಕರಾಮಂ ಬೆಸಸೆ ರಿಪುಬಳಕ್ಕೆನ್ನನಿಂದ್ರಾರಿಯನ್ನಂ ಭವ 
| ನನ್ನಂ ಭದ್ರನನ್ನಂ ಸಿಡಿಲ ಬಳಗದನ್ನಂ (ಎಕ. ೪11, ಶಿಕಾರಿ. ೧೩೬-೨೭ ; 
| 1068). ([ಇಂದ್ರ* ಅರ್ಕಿ) 
| ಇಂದ್ರಾವಣಿ (ನಾ). - ಇಂದ್ರಾಯಣಫಲ: ಮನೆಯ ಶೃಂಗರಿಸುವರು 
| ಮಕ್ಕ ಳವಿನಿಯಲಿ ಸಂತೈ ಸುವರು ಬಹು ದನಕರುವ ಬೋಕ್ಳೈ ಸುವರು 
ಧನಧಾನ್ಯ ಬೈಚಿಟ್ಟು ಎತತ ಪತಿಸೇವೆ ಸಂಪ್ರತಿ ವಿನಯ ಜಸ ರೂಪು 
ಮಿಕ್ಕಿನ ವನಿತೆಯರ ಸ್ವರೂಪುಯಿಂದ್ರಾನಣಿಯ ತೆರದಿಂದ (ಕಕ್ಕ್ಯೋಕ. 
| 
| 
| 
| 


19 


| 
ಕ 
| 
1 
| 
| 
| 
| 
| 
| 
| 
ಕ| 
i 
| 
| 


| 
| 
( 
i 
H 
| 
I 
| 
[ 
| 
| 


| 
| 
| 
25 | 
| 
| 
| 
| 


(35 


4 ೪-೧೦). [ಆ ಇಂದ್ರಾಯಣ)] 
ಇಂದ್ರಾವತಾರ (ನಾ). [ಜೈನ) ಗರ್ಭಾನ್ವಯ ಕ್ರಿಯೆಗಳಲ್ಲಿ ಒಂದು : 
ಇಂದ್ರತಾ ತ್ಕಾಗವುಳ್ಳ ವನು ಆಯುರಂತ್ಕ ದೊಳ್‌ .- ಷೋ ಡಶಸ್ತ್ವ ಪ್ಪ 


| 

i 

| 

| KP, ಭೂನಿಯೊಳ್‌ MER ಇಂದ್ರಾ ನತಾರವೆಂಬ ೩೮ನೇ 
| 1! ಕರ್ಮವು (ಪುರುಚ. ೨೧೨). [ಇಂದ್ರ * ಅವತಾರ] 

ಇ ಇಂದ್ರಾವರಜ (ನಾ). ಇಂದ್ರನ ತಮ್ಮ; ಉಪೇಂದ್ರ; ವಿಷ್ಣು. 
[ಇಂದ್ರ * ಅವರಜ] 


ಇಂದ್ರಾಶೆ 
ಇಂದ್ರಾಶೆ (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಳು : ಇಂದ್ರಾಶಿಯೊಳಿನೆ | 
ಯೆನೆ ಚೆಲ್ವಾಯ್ತು ಶೀತಾಂಶು ಬಿಂಬಂ (ಶಾಂತಿಪು. ೮-೭೧). 


[ಸಂ. ಇಂದ್ರಾಶಾ] 
ಇಂದ್ರಿ (ನಾ). ಇಂದ್ರಿಯ (?): ಅವಾ ಜೀವದ ಮೇಲೆ ಅವಾ ಜೀವದ | 
ಇಂದ್ರ ಆವಾ ಜೀವದ ಕರ್ಮ ಆವಾ ಜೀವದ ಕ್ರೀಡೆ ಅವಾಜೀನದಿಂದ | 5 
ವಾ ಜೀವಕೆ ಬಂದು (ಮೋಕ್ಷದೀ. ೪೦). ಗ | 
ಸ (ಗು). ೧. ಇಂದ್ರನಿಗೆ ಸಂಭಂಧಿಸಿದ. ೨. figs ನಿಗೆ 
ಯೋಗ್ಯವಾದ. (ನಾ). ೩. ಶಬ್ದ, ಸ್ಪರ್ಶ, ರೂಪ ಸೈ ಗಂಧ 
ಗಳನ್ನು ಗ್ರಹಿಸಲು ಸೆಹೆಕಾರಿಯಾಗಿ ಶರೀರದಲ್ಲಿರುವ. | 
ನಡೆನುಡಿಗಳಿಗೆ ಸಾಧನವಾಗಿ ಶರೀರದಲ್ಲಿರುವ ಅಂಗವಿಶೇ ಷೆ 
"ಕರ್ಮೇಂದ್ರಿಯ? "ಜ್ಞಾನೇಂದ್ರಿಯ? ಪ ಪರಾ. ೪. ಶುಕ್ಲ; id 
ವೀರ್ಯ: ಶುಕ್ಲಂ, ವೀರ್ಯಂ, ಬಲಂ, ಬೀಜಂ, 
ರೇತಃ - ಈ ೬ ಇಂದ್ರಿ ಯಂ? (ಹಲಾಯು. ಸ ೫, | 
ಓಜಸ್ಸು (ಕಿ). ೬. ನ ಎಂಬ ಸಂಖ್ಯೆಯ ಸಂಕೇತ: ಪುರಹರ। 
ವಕ್ವ್ರ 0 ಹಟ ಪರಮ ವ ಪ್ರತಭೂತಮಿಂದ್ರಿ ಯಂ ಇಷುಪತ್ರಂ. .-ಐದಜ | 15 
ನಾಸುಂ (ವ್ಯವಹಾ. ೯-೫). [ಸಂ.] 
ಇಂದ್ರಿಯಗ್ರಾಮ (ನ: ಇಂದ್ರಿಯಗಳ ಸಮೂಹ (ಕಿ). 
[ಇಂದ್ರಿಯ + ಗ್ರಾಮ] 
ಇಂದ್ರಿಯಚಾಪಲ್ಯ (ಕಾ). ಇಂದ್ರಿ ಯಗಳ ಚಾಪಲ್ಯ, --ಲೋಲತೆ: 


ಆವರೆಗೆ ನನಗೆ Ke ವಾಗಿದ್ದ ಇಂದ್ರಿಯ ಚಾಪಲ್ಯ ದ ಪ್ರೇಮವೂ ಇಲ್ಲ; 
(ಮಲೆನಾ. ೧೭೫). [ಇಂದ್ರಿಯ + ಜಾಪಲ್ಯ] 
ಇಂದ್ರಿಯಜೀವಿ (ನಾ). ಇಂದ್ರಿಯಗಳ ತೃಪ್ತಿಗಾಗಿ ಜೀವಿಸು 


ಹ ಇಂದ್ರಿ RNG ಪ್ರಾಣಾನುಭವ ; ; ಭಾವಜೀವಿಯದು 
ಕಾವ್ಮಾನುಭವ ; ತೇಜೋಜೀವಿಯದು ಶಿವಾನುಭವ (ಸಾಸಮಾ. ೩೯). | 
[ಸಂ. ಇಂದ್ರಿ ಯಜೀವಿನ್‌] 
ಇಂದ್ರಿಯದರ್ಪ (ನಾ). ಇಂದ್ರಿಯಗಳ ಸೊಕ್ಕು, ಪ್ರಾಬಲ್ಯ: 
ಧನಮೊಂದಿಂದ್ರಿಯದರ್ಷಮೊಂದು . . . ಬೆಳ್ತನಮೊಂದಿನಿತೆಲ್ಲಮೆನ್ನನಣ | 
ಯಲ್ಕಂದಿರ್ಪುವು (ಜೀವಸಂ. ೪೬-೧೦). [ಇಂದ್ರಿಯ + ದರ್ಪ] 
ಇಂದ್ರಿ ಯೆದ್ಯ ಢ (ನಾ). ಇಂದ್ರಿ ದ್ರಿಯಗಳನ್ನು ವಶದಲ್ಲಿ ಇಟ್ಟು ಕೊಂಡ 
se ಜಿತೇಂದ್ರಿ ಯ; ಸಂಯಮಿ : ಆಇಂದಿ ದ್ರಿಯದೃಢನು ತಾ 
ಶ್ರಾಂತನೆನಿಸಿಕ್ಕು ? (ಮಂಗರಾ. ೭೪-೪). [ಇಂದ್ರಿಯ + ದೃಢ] 
ಇಂದ್ರಿ ್ರಿಯದೋಷ (ನಾ). ಇಂದ್ರಿಯಗಳ ದೋಷ, ಕೋಪ: 
Md SNUG ಇಂದ್ರಿಯ ದೋಷಗಳು ದೂರ, ಸೂಕ್ಷ್ಮ | 
ಮೊದಲಾದ ವಸ್ತುದೋಷಗಳು ಅನವಧಾನ, ಶ್ರಮ, ಆಲಸ್ಯ ನೊಡದೆ! 
ಮನೋಡೋಷಗಳು (ಹಿಂದಸಾ. ೧೩೭). (ಇಂದ್ರಿಯ * ದೋಷ] 135 
ಇಂದ್ರಿಯನಿಗ್ರಹ (ನಾ). ಇಂದ್ರಿಯಗಳನ್ನು ಸ್ವೇಚ್ಛೆಯಾಗಿ ಬಿಡದೆ: 
ತಡೆದಿಡುವುದು, `_ನತದಲ್ಲಿಟ್ಟು ಕೊಳ್ಳು ವುದು: ಸಂದ್ರಿಯನಿಗ್ರಡ | 
ವೆಂದರೆ ಇಂದ್ರಿಯಗಳನ್ನು ನಶದಲ್ಲಿಟ್ಟುಕೊಳ್ಳು ವುದು (ಆರ್ಯಧ. ೨೨೨). | 
[ಇಂದ್ರಿಯ + ನಿಗ್ರಹ] 
ಇಂದ್ರಿಯನಿಗ್ರಹಿ (ನಾ). ಇಂದ್ರಿಯಗಳ ನ್ನು ವಶದಲ್ಲಿ ಇಟ್ಟು (40 
ಕೊಂಡವನು; ಜಿತೇಂದ್ರಿಯ ; ಸಂಯಮಿ (ದಕ. ಕ). | 
[ಸಂ. ಇಂದ್ರಿಯನಿಗ್ರಹಿನ್‌] 
|| 


25 


ಇಂದ್ರಿಯಲೌಲ್ಯ (ನಾ). - ಇಂದ್ರಿಯ ಚಾಪಲ್ಯ (ಪಾರಿನಿ. ೨೦). 
[ಇಂದ್ರಿಯ * ಲೌಲ್ಯ] 

ಇಂದ್ರಿಯವ್ಯಾಹಷಾರ (ನಾ). ಇಂದ್ರಿಯಗಳ ಕೆಲಸ, ವ್ಯವಹಾರ 

[ಇಂದ್ರಿಯ + ವ್ಯಾಪಾರ] 


45 


(ಪಾಂ. ೨೦). 


೭೩೬ 


10| 


| ಇಂದ್ವಂಕೆ (ನಾ). ಚಂದ್ರಬಿಂಬದಲ್ಲಿರುವ ಕಪ್ಪುಕಲೆ: 


ಇಂದ್ವಿನಗ್ರ ಹಣ 


| ಇಂದ್ರಿಯಸಂಯನು (ನಾ). ಇಂದ್ರಿಯಗಳನ್ನು ಸ್ವೇ ಚೈಯಾಗಿ 
ಬಿಡದೆ ತಡೆದಿಡುವುದು, --ವಶದಲ್ಲಿಟ್ಟುಕೊಳ್ಳು ವುದು: ರು 
| _ ಗಳಲ್ಲಿ ಎರಡು ಪ್ರಕಾರಗಳಿವೆ: ಪಂದ ಪ್ರಾಣ ಸಯ ಇನ್ನೊ ದು 

|. ಇಂದ್ರಿಯ ಸಂಯಮ (ಜೈನಸ. ೪೭೧). 

| ಇಂದ್ರಿಯಸುಪ್ತಿ (ನಾ). ಇಂ 

| —ಮಲಗಿರುವಿಕೆ: “ಸೋನ ತಿಳಿವಿಲ್ಲದಿರುವುದು, ಇಂದ್ರಿಯಸುಪ್ತಿ” 

(Anaesthesia. ಇಂಕನಿ). [ಇಂದ್ರಿಯ + ಸುಪ್ತಿ] 

| ಇಂದ್ರಿಯಸೌಖ್ಯ (ನಾ). ಇಂದ್ರಿಯಗಳ ಸುಖ: ತನಿಲುಳ್ಳಿಂದ್ರಿಯ 
ಸೌಖ್ಯುದಿಂ ತಣಿವೊಡೀ ಭೂಲೋಕ ಮೇಂ ನಾಕಮೇಂ (ಮಲ್ಲಿಪು. 
೧೩-೧೨೪). [ಇಂದ್ರಿಯ + ಸೌಖ್ಯ] 

: ಇಂದ್ರಿಯಾರ್ಥ (ನಾ). “ಇಂದ್ರಿ ಯಗಳಿಗೆ ಸಂಬಂಧಿಸಿದ ವಿಷಯ” 
ಸ ಟೀಕೆ). [ಇಂದ್ರಿಯ + ಅರ್ಥ] 

ಇಂದ್ರಿಯಾನುಗ್ರಹಸ್ಥಲ (ನಾ). [ನೀತ್ಸೆ] ಒಂಬತ್ತು ಬಗೆಯ ಶಿವ 
ಲಿಂಗಸ್ಥಲಗಳಲ್ಲಿ ಒಂದು : ಕಾರ್ಯಾನುಗ್ರಹಸ್ಥಲ. .. ಸೇವ್ಯಸ್ಥಲ- 
ಈ ೯ ಶಿನಲಿಂಗಸ್ಥಲಗಳು (ಆಖಂಡೇ. ೨೫೧-೭). 

[ಇಂದ್ರಿಯ + ಅನುಗ್ರಹ + ಸ್ಥಲ] 

; ಇಂದ್ರೇಜ್ಯ (ನಾ). ದೇವತೆಗಳ ಗುರು; ಬೃಹಸ್ಪತ್ಯಾಚಾರ್ಯ: 
ಡಕ ಪಾತ್ರೆ ೯ನೆ ಪ್ರ ಜೃ್ಯಭೀಮಾಂತಕ ಬ ಮನು ತಾನೆಂಡೊಡಿಂ 
ಧನ್ಶನಾವಂ (ಎಕ. ೪11, ಶಿಕಾರಿ. ೨೯೭-೨೭ ; 1080). 

[ಇಂದ್ರ * ಇಜ್ಯ] 

ಇ (ನಾ). ಇಂದ್ರನ ಆನೆ; ಐರಾವತ: ಇಂದ್ರೇಭದಿಂದವನೀ 

ಭರ್ತೃ . . . ಪುರುಷಸಿಂಹಂ ಪುಟ್ಟುಗುಂ ನಂದನಂ (ಜಗವಿ. ೨-೮೩). 
[ಇಂದ್ರ * ಇಭ] 


ದ + ಸಂಯಮ] 
ದ್ರಿಯಗಳು ಸ್ತಬ್ಧವಾಗಿರುವಿಕೆ, 


: ಇಂದ್ರೋಪಸಾತ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 


ಕ್ರಿಯೆಗಳಲ್ಲಿ ಒಂದು: ಸಹಜ ಸ ಗ್ವಸ್ಟ್ರಾಭರಣಗಳಿಂದಲಂಕೃತನಾಗಿ 
ಪ್ರಭುತ್ವವಂ ಪಡೆದು ಅವಧಿಜ್ಞಾನವಂ ಧರಿಸಿ ತಾನೇ ಆಲೊ ಕಕ್ಕೆ 
ಇಂದ್ರನಾಗಿರುವೆನೆಂದು ತಿಳಿದುಕೊಳ್ಳುವುದೇ ಇಂದ್ರ್ರೋಪಪಾದ[ ತ] ವೆಂಬ 
_ಮೂವತ್ಮೂರನೆಯ ಕರ್ಮವು (ಪುರುಚ. ೨೧೧). "ಇಂದ್ರೋಪಪಾತ 
ಕ್ರಿಯೆ? ಪರಾ. [ಇಂದ್ರ * ಉಪಪಾತ] 
ಇಂದ್ರೊ ೇಪಸಾತಕ್ರಿಯೆ (ನಾ). - ಇಂದ್ರೋಪಪಾತ : ಪರಿಪೂರ್ಣ 
| | ಯವ್ವನನುಂ . , . ಅಣಿಮಾದ ಸ್ಪಗುಣಸಂಪನ್ನನುಂ ಆಗಿ ನಿಜಾವಧಿಯಿಂ 
| ತನ್ನಂದಮಜಾವುದಿಂಡ್ರೋಪಪಾತ್ರಯೆ (ಚಾವುಂಉ. ೨೩೬). 
| [ಇಂದ್ರೋ ಪಪಾತ * ಕ್ರಿಯೆ] 
ಇಂದ್ರೋರ್ನೀಜ (ನಾ): ಇಂದ್ರಲೋಕದ ಮರ; ಕಲ್ಪವೃಕ್ಷ: 
ಕೈ ಯಾನ್ಮ ದೀನಾವಳಿಗಿಂದ್ರೋರ್ವ್ವಿಜನನ್ಶಾಂಗ[ನೆ]ಗೆ ಪವನಜಂ 
[ಇಂದ್ರ * ಉರ್ವೀಜ] 


(ಸೌಇಇ. XX, ೨೧-೩೨ ; 1018). 

ಇರ್ದು 
ದಿಂದ್ವಂಕ ಕರ್ಬುರಕಾಯಂ ಶಬರೀಚಯಂ ನೆರೆದು ಪಾನಕ್ರೀಡೆಯೊಳ್‌ 
ನಾಡೆಯುಂ (ಚಂದ್ರಪು. ೫-೫೬). [ಇಂದ್ಕು + ಅಂಕ್ಕ) 

ಇಂದ್ವರ್ಧ (ನಾ). ಅರ್ಧಚಂದ್ರ: ಜಾನಿಸಿದನಿನಘನದ್ಕೋತಿಯಂ 
ಸಾಂಬನಂ ಶಂಭುವನಿಂದ್ವರ್ಧಾಂಕಕೋಟೀರನನನಘನನಾನಂದದಿಂ 
ತನ್ನೃಪಾಲಂ (ರಾಜಶೇ- ೧೩-೪೭). [ಇಂದ್ಯು - ಅರ್ಧ] 

ಇಂದ್ವಿ ೈನಗ್ರ ಹಣ (ನಾ). ಚಂದ್ರಗ್ರಹೆಣ ಮತ್ತು ಸೂರ್ಯಗ್ರಹಣ: 
ಮತ್ತಂ ತೀರ್ಥಂಗಳೊಳಿಂದ್ವಿನಗ್ರಹಣ ತತ್ಯಾಲಂಗಳೊಳ್‌ ಭಕ್ತಿಯಿಂದಂ 
ತಾಂ ಕೊಟ್ಟಿ ಫಲಂ ಮಹಾದ್ವಿಜರ್ಗೆ ಭಾಸ್ವದ್ಗೋಸಹಸ್ರಂಗಳಂ (ಎಕ. 


೪1, ಕಡೂರು. ೯೬-೯೩ ; 1141). (ಇಂದ್ಕು * ಇನ ಗ್ರಹಣ) 


ಇಂಧನ ೭೩೬ ಇಂಪೇಲು 


ಇಂಧನ (ನಾ). ೧. ಹತ್ತಿಸುವುದು ; ಉರಿಸುವುದು. ೨. ಸೌದೆ;| |ಇಂಪುಗಾಣ್‌ (ಕ್ರಿ). ರುಚಿಯನ್ನು ಕಾಣು, ಸನಿ: ಕಂಡಂಗಳ 
ಕಟ್ಟಿಗೆ; ಉರವಲು: “ಏಧಸ್‌, ತರ್ಪಣಂ, ಇಂಧನಂ, ಏಧಃ, ಸಮಿತ್‌, | . ನರ್ಪಿಸೆ ಮೆಲ್ಹು ಮೆಲ್ಲು ಕರ್ಬಿನ ರಸಕ್ಕಮಿನಿಸಿಂಪುಗಾಣೆನೆಂದನಿಲಸುತಂ 
ಇಧ್ಮ--ಈ ೭ ಪುಳ್ಳಿ” (ಹಲಾಯು. ೧೩-೬೯) ; ಎಂತಾನುಂ ನಿಲೆ ಪಿಡಿ 
[ಯಸು] ಸಂತತಿಯಂ ಸ್ಮರಣಶೋಕ ಶಿಖಿಗಿಂಧನವಪ್ಪಂತೆಸಗಲಾಗದವಂ 
(ಕಾದಂಷೂ. ೯೩೧); ಹರಿಶ್ಚಂದ್ರರಾಯನ ಶುಮಾರನಿಂಧನಕೆ ಹೋದಲ್ಲಿ 
ಕಾಳೋರಗಂ ಹಿಡಿಯಲು (ಹಚಕಾ. ೧೨ ಸೂ). 
ಇಂದನಮಾಡಿಸು ಎ ಚಿತೆಯನ್ನು ಏರ್ಪಡಿಸು: ತನಗಿನ್ನಿಂಧನವ |' 
ಮಾಡಿಸುವದೈಸಲೆಯೆಂದನಾ ಭೀಮ (ಕುವ್ಯಾಅ. ೨೨-೩೭). [ಸಂ.] 
ಇಂಧನಿ (ನಾ. ಉರುವಲನ್ನು ಒದಗಿಸುವವನು : ಸುರಪನಾಯಕ 
ನಗ್ನಿ ಯಿಂಧನಿ ಮರುತ ಬೋವನು ಯಮನು ಗೋನನು. ಮನುಜ 
ರೆನಗಿದಿರೆ (ಕೌಶಿರಾ. ೧೦-೬೭). (ಸಂ. ಇಂಧನಿನ್‌] 
ಇಂಪಡರ್‌, ಇಂಪಡರು (ಕ್ರಿ). ರುಚಿಯಾಗು; ಸೊಗಸಾಗು : ಒಡ 
ನೊಡನೆ ಉಣಲುಣಕಲಿತೆನಿಂಪಡರೆ ವಸ್ತ್ರ ವನುಡಿಸೆ ದಾಸನೊಳುಡಕಲಿತೆ 
(ಬಸಪು. ೨೫-೮) ; ಇಂಪಡರೆ ತೋಳ್ಸೆ ಸೂಕ್ತ ಕದಿಂ ಫುದಿದುರುಬಾಹು 
ಪೂರಮಂ ಪದಡೆದಿತ್ತಳ್‌ (ರಾಜಶೇ. ೮-೨೩). ಇಂಪಡರು : ಸೊಗಯಿಸಿ 
ದನಾ ಸೌಂದರೇಂದ್ರನಿಂಪಡರಿದೊಡ್ಡೋಲಗದೊಳು (ಸೌಂದಪು. ೬-೫೯). 
[ಇಂಪು + ಅಡರ್‌] 


(ಪಂಪಭಾ. ೧೨-೧೫೭). (ಇಂಪು ಕಾಣ್‌] 
ಇಂಪುಗು (ಕ್ರಿ). ಸೊಗಸನ್ನು ಸೂಸು; ಸಂತೋಷವನ್ನು ಉಂಟು 
5: ಮಾಡು: ವಾದ್ಯ ಪ್ರತಿಮಿಳಿತ ಷಡ್ಜಾದಿ ಸಪ್ರಶ್ರುತಿಗಳಿಂಪುಗೆ . 
| ಉನ್ನತರಸದೊಳೊಡಗೂಡಿ ಪಾಡುತ (ಬಸಪು. ೧-೪೮). 
[ಇಂಪು ಉಗ್ಗು] 
ಇಂಪುಗೊಳು (ಕ್ರಿ). ಸಂತೋಷವನ್ನು ಹೊಂದು; ಸುಖಪಡು: 
ನೆನೆವಳವನ ನೆಜಕಿ ಸೊಗಸೊಳುವಗೆಗಳ ನೆನೆವಳವನ ಮೈಸಿರಿಯ ನೆನೆವಳ 
ವನ ನೇಹದೆಸಕದಿರವನಿಂತು ನೆನೆನೆನೆದಿಂಪುಗೊಳುವಳು (ಹದಿಬ. ೭-೫). 
[ಇಂಪು * ಕೊಳು (ಆ ಕೊಳ್ಳ್‌)] 
| ಇಂಪುದಂಬುಲ (ನಾ). ಸೊಗಸಾದ ತಾಂಬೂಲ; ರುಚಿಕರವಾದ 
| ತಾಂಬೂಲ: ನಿರುಪಹತಿಸ್ಥಲಂ ಮೃದುತರಾಸನಮೊಳ್ಳುಣಿಸಿಂಪು ` 
ದಂಬುಲಂ . , . ನಿರಂತರ ಗೃಹನಿಶ್ಚಿತಸ್ಥಿತಿ ವಿಚಾರಕ ಸಂಗತಿ ಸತ್ಯಳತ್ರ 
5! ಸಾದರತೆಯನುಳ್ಳ ಸತ್ಯವಿಯುಮಿಾಾಸುವೊಡಾಗದೆ ಕಾ ವ್ಯ ವಾರ್ಧಿಯಂ 
"| (ಸೂಕ್ತಿಸು. ೧-೭೦). [ಇಂಪು + ತಂಬುಲ] 
| ಇಂಪುಡೋಲು (ಕ್ರಿ). ಸುಖವನ್ನು ಕಾಣಿಸು; ಸವಿದೋರು: 


10 


ಇಂಪಡರು "ಇಂಪಡರ್‌' ನೋ. ಕೂಟದೊಳಿಂಪುದೋರ್ಪ ಬಿತ್ತೆಗನೆನಿಸಿರ್ಪ . . . ಚೆನ್ನಿಗನೊಲನೆಂಬು 
ಇಂಪಣ (ನಾ). (ದಕ). ರುಚಿ; ಇಂಪು; ಹಿತ: ಪಾನಕ ತುಂಬಾ ದಂತದು ಪುರಾಕೃತ ಪುಣ್ಯವೆನಿಪ್ಪುದು (ವೀರವಿ. ೬-೧೩೦). 
ಇಂಪಣವಾಗಿತ್ತು (ರೂಢಿ); ಕಣ್ಣಿಗಿಂಪಣವೋ ಕರುಳಿಗಿಂಪಣವೋ (ಗಾದೆ). a [ಇಂಪು ತೋಲ (ಆ ತೋಆ)] 


ಇಂಪುನೋಟಿ (ನಾ). ಸೊಗಸಾದ ನೋಟ; ಮಧುರವಾದ ದೃಶ್ಯ: 
ಪಶುಗಳೊಳ್‌ ಪಶುವಾಗಿ ಪಶುಪತಿಗೆ ನೋಟಂ ಕಣ್ಣಿಂಪುನೋಟಿಂ 
(ಅಶ್ವತ್ಥಾ. ೨೪-೩೪೬). [ಇಂಪು * ನೋಟ] 
ಇಂಪುವಡೆ (ಕ್ರಿ). ಇಂಪನ್ನು ಪಡೆ; ಸೊಗಸಾಗು : ಸೊಂಪೊದವಿದವ 
25 ಯನದೊಳಿಂಪಫುನಡೆದ ಪೂವೆಸೆವ ಕೋಮಲೆಗದೇಕೆ ಕುಸುಮದ ಮಾಲೆ 
(ಜೈಮಿಭಾ. ೩೧-೭). [ಇಂಪು ಪಡೆ] 
ಇಂಪುವತಿ (ನಾ). ಒಂದು ಗಿಡದ ಹೆಸರು : “ಇಂಪುವತಿ ಶಂಪೆಯಕ್ಕು” 
(ಮಂಗರಾ. ೩೫-೧೪). ([?) 
ಇಂಪುವಾತು (ನಾ). ಇಂಪಾದ ಮಾತು; ಹಿತವಾದ ಮಾತು: 
30 ಆಯತಾಕ್ಷಿಯಿಂಪುವಾತು ಕೇಳುತುಂ (ಉದ್ಭಟಿ. ೧೨-೬೧). 
[ಇಂಪು + ಮಾತು] 
| ಇಂಪುನಾಳೆ (ನಾ). ಸೊಗಸಾದ ಬಾಳೆ; ರಸಬಾಳೆ: ತಾಳೆಯ 
(ಗರಿಕ. ೧-೧೨೬); ಚಿಗೆಭಾನಧಾತಮಾತುಗಳ ಪ್ರ ಸೊಂಪಿನ ಪೊಗಿತೆ | ಹೂವಿನೆಸಳೊಯೆನೆ ಸುಲಿದಿಂಪುವಾಳೆಯ ಹಣ್ಮನಾರಾಯ ಲಾಲಿತ 
ಯನೆಳೃನಿತಜಿಕಿಯೆ (ಅಂಜಚ. ೧-೧೦೬) ; ಕಡುರೂಪು ಕಣ್ಣಿ ಮೈಗಂಪು ಪ್ರತಿಮೆಯ ಭುಜಮುಟ್ಟ ಮೆಡೆಗಟ್ಟ ಢಾಳಿಸಂತಭಿಷೇಕಗೈದಾ (ಭರ ಚ. 
ಮೂಗಿಗೆ ಮೆಲ್ನುಡಿ ಕೊಡಕೆಗೆ ಹೆಂಗಳೆಜಕಿವ ಕುಡಿನೀರಿನಿಂಪು ಜಿಹ್ವೆಗೆ |35 ೧೬-೬೪). (ಇಂಪು ಬಾಳೆ (ಆ ಬಾಟಕ್ಕಿ) 
ಇಂಪುವೆಖು (ಕ್ರಿ). ೧. ಇಂಪನ್ನು ಪಡೆ; ಹಿತವನ್ನುಂಟುಮಾಡು : 
ಇಂಪುವೆತ್ತ ಮಾತುಗಳೊಡನೋದುಗುಂ ಸ್ಮರಧನುರ್ಗುಣಟಿಂಕೃತಿಗಳ್‌ 
(ವರ್ಧಪು. ೯-೩೨); ಮನೋಜ್ಞ ಮಾದ ಮತ್ತ್ರೇಯಸಿಯಿಂಪುವೆತ್ತ 
ತುಟಿಯೆಂ (ಶಾಕುಂತ. ೯೧-೧೫೧). ೨. ಸಂತೋಷಹೊಂದು ; 
| ಸುಖಿಸು: ಸತಿಯಾದ ಮಂಗಳೆದೇವಿಯುಂ ತಾನುಮನ್ಯೋನ್ಮರಾಗ 
| ದಿಂದಿಂಪುವೆತ್ತು (ಸದ್ಮರಾ. ೨-೩೩). [ಇಂಪು ಪೆಲು|] 
ಇಂಪೆಸೆ (ಕ್ರಿ). ರಮ್ಯವಾಗು ; ಸೊಗಸಾಗು : ಬಹಳ ಘಂಟಾಸಮೇಳನ 
| ಕಂಸತಾಳರವಂಗಳಿಂಪೆಸೆಯೆ (ಬಸಪು. ೪೬-೫೪). [ಇಂಪು * ಎಸ್ಸೆ] 
| ಇಂಸೇಮು (ಕ್ರಿ). ಆನಂದ ಹೊಮ್ಮು; ಹಿತವಾಗು : ಒಲೆಯುತ್ತು 
ಮರ್ಚಿಸಿಂಪೇಉತುಮರ್ಚಿಸುನ್ನ ತಿಯೊಳರ್ಚಿಸು (ಪಂಪಾಶ. ೭೬). 
[ಇಂಪು * ಏಲ್ಲ] 


ವಂತೆ ಮಾಡು: ಮಡದಿ ಶಿರೋಮಣಿ ಮೆಚ್ಚಿಕೆ ಶಾಕ ವ ಇಡುವಳು 
ಇಂಪಣಮಾಡಿ ಭಕ್ತಿಯ ಭಕ್ಷ್ಯವು.- --- ಯುಕ್ತಿಯ ಅನ್ನ ಶೋಭಿಸಲಿ 
(ಶ್ರೀಕೃಪಾ. ೭೭). [ಇಂಪು -ಅಣ] 

ಇಂಪಾಣ (ನಾ). ಇಂಪಾಗಿ ಹಾಡುವವನು : ದೇಸಿಯ ಗೀತಮನಂದು 
ಪಾಡುವಿಂಪಾಣನನುರ್ವರಾಧಿಪತಿ ಲೀಲೆಯಿನೆಕ್ಕ ಲಗಾಣನೋರ್ವನಂ, 
ಕೇಳುತ್ತುಮಿರ್ದಂ (ಚಂದ್ರಪು. ೭-೯೬). [< ಸು + ಪಾಣ] 

ಇಂಪಿಗಿಡ (ನಾ). ಚೀನಾಕಬ್ಬು (8). [ಇಂಪ್ಕಿ * ಗಿಡ (ಆ ಗಿಡು)] 

ಇಂಪು (ನಾ). ೧. ಸವಿ; ರುಚಿ ಸೊಗಸು; ಮಾಧುರ್ಯ : “ಇಂಪು 
ಸೊಗಸಿನೊಳಕ್ಕು ೦. ಚರ ೫ (ಕರ್ಣಾನಿ. ೬೨) ; 
ಕಬ್ಬದ ಗೇಯನೊಂದು ಸುಸಿಲೊಂದಿಂಪೆಂಬುದೇಗೆಯ್ಯ ದೋ (ಆದಿಪು, 


| 
ಇಂಪಣಮಾಡು - ರುಚಿಯಾಗುವಂತೆ ಮಾಡು ; ಹಿತಕರವಾಗು 
೧೨-೨೪); ಇನಿಯನೊಡಗೂಡಲೆಂದಿಂಪಿನ ರಮ್ಮ ಸ್ಮ ಮತಃ ಶ್ವ 

| 


ಶೈತ್ಯ ತನುವಿಂಗಿಡಿದು ಬಳಲಿ ಬಂದರಿಗೆ (ಮೋಹತ. ೨-೪೧). ೨. ಹಿತ; 
ಆರಿ: ಸೊಂಪುಗೆಟ್ಟುದು ಸಿರಿವದನ ಮನದಿಂಪು ಬೀತುದು ಭಕ್ತ 
ಮೋಹದಲಂಪು ಮಸುಳಿತು ಬಿಸುಟು ಕಳೆದನು ಹಯದ ವಾಫೆ'ಗಳ 
(ಕುವ್ಯಾಭೀ. ೬-೨೬) ; ಸಾಹಿತ್ಯರಸ ಮನಸ್ಸಿಗೆ ಇಂಪಾದಂತೆ ಜೀವಕ್ಕೆ | 
ಸಂಸ್ಕಾರಕಾರಿಯೂ ಆಗುತ್ತದೆ (3 ಇಹಿಶ. ೯). | 
[ಇನಿದು * -ಪ್ಪು. ! ತಮಿ. ಇನ್ಪು, ಇನಿಪ್ಪು; ಮಲ. ಇನ್ಸ ಇನಿಪ್ಪ ; ;| 
ತುಳು. ತೆಲು. ಇಂಪು] | 
ಇಂಪುಗರ್ಪುರ (ನಾ). ಸುವಾಸನೆಯಿಂದ ಕೂಡಿದ ಕರ್ಪೂರ; 
ಪ ಚ್ಚ ಕರ್ಪೂರ: ಮೃಗನಾಭಿಯಂ ಕುಂಕುಮವನಿಂಪುಗರ್ಪುರವ 
ನಗುರುಮಂ ಸಾದಂ ಜವಾದಿಯಂ (ಪದ್ಮರಾ. ೮-೭೯). 45 
(ಇಂಪು ಕರ್ಪುರ] 


47 


ಇಂಸೇಯಖ್‌ 


ಇಂಪೇಯ್‌ (ಕ್ರಿ). -ಆಪ್ಯಾಯನವಾಗು ; ಇಂಪೇಟದೆ ನಿಲೆ ಹೃದಯ 

ದೊಳಿಂಪೇಟದೆ ಪೋಕುಮೆಂದೆ ಪೇಟಕ್ಕೆಂ (ಲೀಲಾವ. ೫-೧೨). 
[ಇಂಪು * ಏಲ್ಲು (ಆ ಏಲ್‌)) 

ಇಂಬಣ್‌, ಇಂಬಣ್ಣು (ನಾ). ರುಚಿಯಾದ ಹಣ್ಣು; ಮಧುರವಾದ 
ಫಲ: ತುಂಬಿಗಳೆಳಸದರಳ್‌ ಗಿಳಿ ಚುಂಬಿಸದಿಂಬಣ್‌ ಪಿಕಸ್ತನಂ ದೆಸೆ 
ದೆಸೆಯಂ ತುಂಬದ ನಂದನಮಿಲ್ಲ (ಮಹಾನೇ. ೧-೬೧). ಇಂಬಣ್ಣು ; 
ಪಟಜೋಗಿಗಳ ಸಂಕಲ್ಪಕಲ್ಪದ್ರುಮದೊಳು ಮೆಯ್ದೋಬುವಿಂಬಣ್ಣ 
ಬಯಸಿ ಬಾಯಿಡುವೆನು (ಕರ್ಣವೃ. ೧೧೯); ಸಣ್ಣ ಬಣ್ಣದ SN 
ಪೂಸರವ ಇಂಬಣ್ಣ ಪಲವು ಭಕ್ಷ್ಯಗಳ ಕಣ್ಣು ವಿಡಿದುದನು ಕಳುಹಿಸುವುದು | 


ತನ್ನ ಪೆಣ್ಣಿದ್ದ ಮನೆಗೆ ಚೇಸಟದೆ ಆಯ: ೫-೨೭). [೮ ಇನಿದು * ಪಣ್‌] |10 


ಇಂಬಣ್ಣು ''ಂಬಣ್‌' ನೋ. 

ಇಂಬದನೆಣ್‌ (ನಾ). ಸೊಗಸಾದ, ಹದಕ್ಕೆ ಬಂದ ಹೆಣ್ಣು ; ; ಮಾಗಿದ, 
ಹೆಣ್ಣು : ಕೆಂಬರಲ್ಲೆಣೆಮಾಡುವರೇಕೆಂಬ ರಸಂಬಡೆದು ರಂಜಿಪೊಳ್ಳಿ ಕಿ 
ದಾಳಿಂಬದ ಬನದ ಶುಕಾಳಿಗಳಿಂಬದವಣ್ಣೆಜಗಿ ತುಜುಗಿದುವು ನೋಡಬಲೇ 
(ಧರ್ಮನಾ. ೪-೫೦). [ಆ ಇನಿದು * ಪದ್ಮ * ಪಣ್ಣ್‌] | 

ಇಂಬನಿ (ನಾ). ಸವಿಯಾದ ಹನಿ; ಮಧುರವಾದ ಹನಿ: ಕಿಜುನೊಟನ | 
ಸವಿಜೇನ ಸಜ್ಜಿನಿಂಬನಿಯನೆಜಕೆದು (ರಾಮಾಶ್ಚ. ೧೦೦-೩೦). 

[ಆ ಇನಿದು * ಪನ್ನಿ] 

ಇಂಬಲಸು. (ನಾ). ಸವಿಯಾದ ಹಲಸು; ರುಚಿಕರವಾದ ಹಲಸು: 
ಫಲವಾಗಲ್‌ ಪದನಾದ ಕೌಂಗಿನ ಮರಂ ನಾಲ್ಸಾಸಿರಂ ಮತ್ತನಿಂಬಲಸಿ |2 
ಮ್ಮಾವೆಳೆವಾಳೆ ತೆಂಗು ಮೊದಲಾಗಿರ್ದ್ದೊಳ್ಮರಂ ಸುತ್ತಲುಂ (ಎಕ. ೪1, 
ಕಡೂರು. ೫೧-೬೦ ; 1169). [ಆ ಇನಿದು * ಪಲಸು] 

ಇಂಬವಳ (ನಾ). ಸೊಗಸಾದ ಹವಳ : ವಿಧುಬಿಂಬಮಿಂಬವಳಮಂ ಪಡೆ 
ದಂದು ತದಗ್ರದಲ್ಲಿ ಭೃ 0 ಗಾವಳಿ ಮೂಡಿದಂದು ಸತಿಯಂಗಮನಾಂ 
ಪೊಗಳಲ್ಕೆ ಸಾಲ್ಡಪೆ೦ (ರಾಜಶೇ. ೭-೨೬). 

ಇಂಬಳೆ "ಇಂಬುಳ' ನೋ. 

ಇಂಬಳು "ಇಂಬುಳ' ನೋ. 

ಇಂಬ (ಕ್ರಿ). ೧. ಅವಕಾಶ, ಸಮಯ, ಸಂದರ್ಭಗಳನ್ನು ತಿಳಿ; 
ಇಂಗಿತವನ್ನು ತಿಳಿ; ಮರ್ಮವನ್ನು ತಿಳಿ: ಸಮಾರಣೋತ್ಸಿತ ey 
ವಿಳೋಳ ತರಂಗರೇಖೆ ಪದ್ಮಾಂತರದಿಂದಮಿಂಬಆತದು ಮಾನಸ ಹಂಸಿ 
ಯನುಯ್ವ ಮಾರ್ಗದಿಂ (ಪಂಪಭಾ. ೩-೫೭); al 
ಮಂತ್ರಿಯಪ್ಪ ತುಂಬರನಂ ಕರೆದು (ನ ೦ಬರ. ೧೨-೫); ಸುಗತಿದಾಣವ 
ನಿಂಬಜಕಿದು ತಾನೇಜುವಂತೇಆಕಿದನು ಬಲುಗಂಡ (ಸಾಳ್ವಭಾ. ೫-೪೧); 
ಶಂಭುವಿನ ಮಹಿಮೆ ಸತಿಯರ ಹೃದಯವನಿಂಬಜಸಿದರಾರು (ಸರ್ವಜ್ಞ. 
೧೬೪೯). ೨. ಆಶ್ರಯವನ್ನು ಕಂಡುಹಿಡಿ; ನೆಲೆಗಾಣು: ತ 
ವಾಸಿಕೂಪದಿಂಬಜಸಿದಳವಟ್ಟು (ಸೌಇಇ. ೫೫, ೭೦-೪ ; 1108) ; ಪಾಣ್ಬ 

ನೆಳೆದುಯ್ಕೆ ನಿನ್ನ ಕುಟುಂಬಿನಿಯಂ ಕಾದೆಯಿಲ್ಲ ರಾಮಾಕೃತಿಯಂ ನಂ] 

ಬಟಾಕ ವಾಯುಪುತ್ರಕನಿಂಬಜಕಿಯಲ್ಲೈದೆ ಪಗೆಯನಿಕ್ಕುವುದರಿ ಜೀ! 

[ಇಂಬು * ಅಆ] 


[೮ ಇನಿದು * ಪವಳ] 


(ಜಗವಿ. ೧೭-೪೦). 


ಇಂಬಣಟಿ (ಕ್ರಿ). ಹದಗೆಡು; ಅನುಕೂಲತಪ್ಪು; ನೆಲೆಗೆಟ್ಟು ಹೋಗು ; |40 


ಸೋಲು: ಕಾಳೆಗಮಿಮ್ಹಟ್‌ದೊಡೆ (ಎಇ. 1, ೩೫೦-೫; 700) ; ನಾಗ 
ತ್ತರನಂ ದಣ್ಣುವೇಲಕ್ನೊಡೆ ತುಮ್ಚೆಪಾದಿಯೊಳ್ಳಾದಿ ಕಾಳೆಗಮಿಮ್ಟಟ 
ದೊಡೆ ಆನೆಯೊಳಾನ್ತಿಜಿದು ಸತ್ತೊ ಡೆ (ಎಕ. 1%, ಬೆಂಗಳೂ. ೮೩-೪ ; 
890) ; ಬಾಂಬಾವು ನುಂಗಿ ಮಗುಟಕ್ಲಿ ನಬಿಂಬಮನಿಳೆಗಿಆಿದೊಡ್ಸೆದೆ ಪಸು 
ಕೇಜಕಿ ಮಗುಲ್ತಿಂಬಟಿದು ಬೀಟ್ವ 


ಗಿಳಿನೀಡರಸಾ (ಉದ್ಭಟ. ೬-೧೪). [ಇಂಬ್ಮು + ಆಟ] 


೭೩೮ 


ತೆಆದಿಂದಂಬರದಿಂದಿಲದುದಿಳೆಗೆ | 45 


ಇಂಬಿಡು, 


ಇಂಜಾಗಿಸು (ಕ್ರಿ). ಆಶ್ರಯ ಕೊಡು; ಅವಕಾಶ ಉಂಟುಮಾಡು: 
ಉರ್ಬುವಾಶಾವ್ಯೂಹಕ್ಕಿಂಬಾಗಿಸುತ್ತುಂ ನೆನೆದು ಮಲುಗಿಸುತ್ತುಂ... 
ನುಡಿಗೆಡೆಗುಡದಿರ್ದಪ್ಪುದೊತ್ತಂಬದಿಂದೀ ಮೋಹಂ (ರಕ್ಷಾಶ. ೯). 

[ಇಂಬಾಗ್ಕು * -ಇಸ್ಕು] 

ಇಂಬಾಗ್ಕು (ಕ್ರಿ). ೧. ಆಶ್ರಯವಾಗು; ಆಸ್ಪದವಾಗು; ಅವಕಾಶ 
ವಾಗು: ತೊಳಪ ತೋರಮೊಲೆಗಳೆಂಬ ಪೂಗೊಂಚಲ್‌ ಪೂಸರಲನೆಂಬ 
ತುಂಬಿಗಿಂಬಾಗಿಯುಂ (ಕಬ್ಬಿಕಾ. ೧೨೩) ; ಅಭಿನವ ಚಿತ್ರರೂಪಿನೊ 
ಳಸುವು ಪುತ್ಥಳಿಯೊಳಗೆ ಜೀವಂ ಒಸೆದೊಗೆದವೊಲು ವೊಗೆದೆ ಮಗನೇ 
ಭಕ್ತಿಗಿಂಬಾಗಿ (ಬಸಪು. ೮-೧೮); ಮಧುಕರನ ರೋಂಕಾರ ಕೋಲಾ 
ಹಲಳ್ಮಿಂಬಾಗಿ (ಪದ್ಮರಾ. ೩-೩೨). ೨. ಉಚಿತವಾಗು ; ಸರಿಯಾಗು; 
ಚೆನ್ನಾಗು: ಸಂಬೋಧನೆ ದೀರ್ಫೋಕ್ತಿಯೊಳಿಂಬಾಗಿರೆ ಬರ್ಕುಂ 
(ಕವಿರಾ. ೨-೨೩), ತನಗೆ ಸೊಗಯಿಸದ ವಸ್ತು ಗಳನಿತುಮನಿಂಬಾಗೆ 
ತೊರೆದು ಪುರುಡಿಸಿ ಪೆಜನಾವನೊ ಪೊಲ್ಲಮೆಂದೊಡಂತಾತನುಮಂ ಕೈ 
ಕೊಳ್ಳದಾತನುಂ ಮುನಿಯಲ್ಲಂ (ಧರ್ಮಾಮೃ. ೫-೮೯). ೩. ಹರವಾ 
ಗಿರು; ವಿಶಾಲವಾಗಿರು ; ಅನುಕೂಲವಾಗಿರು : ಇಂಬಾಡೆಡೆಯೊಳ್‌ 
ಕಟ್ಟುವುದು ಕಲಿತಯೋಗ್ಯಾಲಯದೊಳ್‌ (ಅಶ್ವಶಾ. ೭-೭). 

[ಇಂಬು * ಆಗ್ಳು) 

ಇಂಬಾಗ್ಕು (ಕ್ರಿ). ೧. ಸೊಗಸಾಗು; ಮನೋಹರವಾಗು; ಚಿನ್ನಾಗು: 
ರೆಂಗವಲ್ಲಿಗಳೆ ಬಿಡುಮುತ್ತುಗಳಿನಿಂಬಾಗೆ (ಅಜಿಪು. ೪-೬ ರ); ಅತ್ಯನು 
ರಕ್ತೆ ಯಾದೆನಗೆರಡಿಲ್ಲದೆ ಕೂಡಿರ್ಪೆಯೆಂಬುದನಿಂಬಾಗಜನಿದೆಂ (ಕಾದಂಉ. 
೩೧೨) ; ನಾನಾವರ್ಣದಿಂ ಮುತ್ತೆ ಚಿತ್ತಮನೇಂ ಚಿತ್ತಜ ಚಿತ್ರಶಾಲೆಯೆನೆ 
ಜಂಬೂದ್ವೀಪಮಿಂಬಾದುದೋ (ಮಲ್ಲಿ ಪು. ೧-೬೭) ; ಸಕಳ ಮೃಗರಾಜ 
ರಾಜ್ಯಲಕ್ಷ್ಮೀವಿಳಾಸ ಭವನ ಮೂಲಸ್ತಂಭಮೆಂಬಿನೆಗಮಿಂಬಾಗಿ . , 
ಬೆಡಂಗನಂಗೀಕರಿಸಿ (ನರ್ಧ ಪು. ೧೦-೫ ವ) ; ತುಂಬುರನಿಡಿದು ಗಾನಾ 
ಮೃತವನು ಕಿವಿಗಿಂಬಾಗಿ ಸವಿದೋಜಸಿಸುತ . .. ಗಾಯಕರು ಪಾಡುವ 
ಸಂರಂಭವನೇನ ಬಣ್ಣಿಪೆನು (ಕಂನವಿ. ೮-೩೩). ೨. ಅನುಕೂಲವಾಗು; 
ಅವಕಾಶವಾಗು: ಬಲ್ಲಾಳ್ತನದಿಂದೆಆಕಿದುಕೊಳ್ವಂಗೆ ಕಡಂಗೊಟ್ಟ 
ರೆಂಬಂತೆ ಪ್ರಾಣಮನಿಕ್ಕಿಯುಂ ಸೆರಗುಮಂ ಬೆರಗುಮ ಂ ಬಗೆಯದೆ 
ಸದ್ರತ್ನಮಂ ಕೊಳ್ವೆನೆಂದಿರ್ದೆನಗೆ ಸೆಟ್ಟಯ ಪೋಗಿನೊಳಿಂಬಾದುದು 
(ಧರ್ಮಾಮೃ. ೬-೬೮). [ಇಂಬ್ಯು + ಆಗ್ಳು) 

‘ses "ನಿಂಬೆ' ನೋ. 

ಇಂಬಿಡಿ (ಕ್ರಿ). ಸೊಗಸಾಗಿ ತುಂಬಿರು; ಸಮೃದ್ಧವಾಗಿರು : ದಿನಲಕ್ಷ್ಮಿ 
ನಡೆಯೊಂದು ಸೇದೆಯಿಂ ಬಲಲ್ಲು ಪಯಣಂಬರ್ಪ ತನ್ನಿನಿಯನ ನೀರಟಕ್ಕಿ 
ಗೆಂದೇಜಕಿತ್ತಿ ನೀಡಿದ ತಣ್ಣೀರ ಪೊಸಪೊಂಗಳಸಮಿದೆನೆ ಇಂಬಿಡಿದ 
ತೆಂಗಾಯಿಂ ಬಾನುದ್ಧಂ ಬೆಳೆದೋರಣಮಾಗಿ ತೋರ್ಪ ತೆಂಗಿಂ (ರಾಮಾಶ್ವ. 
೫೩-೯). [ಇಂಬ್ಕು * ಇಡಿ] 

ಇಂಬಿಡಿಸು (ಕ್ರಿ). ಕ್ರಮವಾಗಿ ಇರಿಸು; ಅಚ್ಚುಕಟ್ಟಾಗಿ ಮಡಗಿಸು: 
ವರವಸ್ತ್ರಭಸಿತ ರುದ್ರಾಕ್ಷೆ ನಾನಾಕುಸುಮ ಪರಿಮಳ ಸುಗಂಧ ನನಧೂಪ 
ದೀಪಂಗಳಂ ತರಿಸಿ ತರತರದೊಳಿಂಬಿಡಿಸಿದಳ್‌ ರಂಭೆ ಶಂಭುವಿನಿದಿರೊಳು 
(ಚೆಬಪು. ೫೧-೨೦). [ಇಂಬಿಡ್ಕು + -ಇಸ್ಕು] 

ಇಂಬಿಡು, (ಕ್ರಿ). ೧. ಹೊರಚಾಚು; ಉದ್ದವಾಗಿ ನೀಡು; ಪ್ರಸರಿಸು: 
ಪೊರೆದರೊ ನೆತ್ತರಿಂದೆನಿಪ ನಾಲಗೆಯಿಂಬಿಡೆ ಕೀಲ ಸಿಂಹಳೇಸರದ 
ವೊಲಿರ್ದ ದಾಡೆಗಳ ಕಾಂತಿಯನಾಂತ ವರಾಹಘಾತಜರ್ಥುರ ತನುಗಳ್‌ 
ನಿಜಶ್ರಮವನೊಯ್ಯನೆ ನಾಲಗೆಯಿಂದೆ ತೋಣಜುವಂತಿರೆ ಬಟಿಸಂದುವಾ 
ಶಬರನಾಯಕನಂ ಕಿಜುನಾಯ ಕುನ್ನಿಗಳ (ಕಾದಂಪೂ. ೧೬೭); ಕೆಂಬೆಳಗ 


ನಿಂಬಿಡುವುನ್ನತದ ಮಾಣಿಕದೆ -ಕಳಸಾಳಿಯಂ (ಸಾಳ್ಟ ಛಾ. ೪-೪೦). 


ಇಂಬಿಡ್ಕು ೭೩೯ 


೨. ಆಶ್ರಯ ಕೊಡು ; ನೆಲೆಗೊಡು : ಗಣನಾಥತ್ವನುನುದ್ಭಟಂಗೆ ಪದೆ | 


ದಿತ್ತಾತಂ ನಲಂ ತಂದ ಪಟ್ಟಿಣಮಂ ತಚ್ಛಿ ವಲೋಕದಲ್ಲಿ ಬಿಡದೊಲ್ಹಿಂ 
೯೧ 


ಬಿಟ್ಟು... ಒಪ್ಪಿದಂ ಗುರು ವಿರೂಪಾಕ್ಷಂ (ಉದ್ಭಟ. ೧೨-೧೪೦); 
ಪ್ರಹ್ಲಾದನ್ನ ... ಇಂಬಿಟ್ಟು ಪೊರೆದದ್ದು ಎಲ್ಲಿ ಕಲಿತೆಯ್ಕಾ (ಪುರಂದ. 
೧-೯೬-೯). [ಇಂಬ್ಕು * ಇಡ್ಳು) 


ಇಂಜಿಡ್ಕು (ಕ್ರಿ). ೧. ಕ್ರಮವಾಗಿ ಇಡು; ನೆಲೆಗೊಳಿಸು: ಬೀರವ 
ನುಡಿದ ಮೂವರ ವಾಕ್ಕನ ಕೇಳಿ ಮಾರ ಮನ್ನಣೆಗೈದನವರ ಓರಂತೆ | 
ಮುಂಚೂಣಿಯಲಿಂಬಿಟ್ಟು ವಿಸ್ತಾರದಿ ತೆರಳ್ಹೆ ಮುಂದೆಸೆಗೆ (ಮೋಹ ತ. 
೬-೨೪) ; ಆಜರಿದನಾಗಳಿೆ ಹೆಣ್ಣಿನೊಸಗೆಯೆಂದದನಆದಆಿಯದಂತವನ 
ನಿಂಬಿಟ್ಟು ಹೊಜಸಭೆಯಿಂದೊಳಚಾವಡಿಗೆಯ್ದಿ ಚೆಲ್ವೆಆಕದೊಳೋಲಗ 10 
ವಾದ (ಭರಚ. ೩೭-೬೪) ; ಇಂದೀವರಾಕ್ಷಿಯ ಕುರುಳ ನೇವರಿಸುತಾನಂ 
ದದೆ ತೊಡೆಯೊಳಿಂಬಿಟ್ಟು (ಕಂನವಿ. ೧೦-೩೬) ; ಮಿಗೆ ತಪೋವನದ ಯಷಿ | 
ಗಳ್ಳೆ ಮುನಿಪತ್ನಿಯರ್ಗಗುರು ಚಂದನ ಕುಂಕುಮಾನುಲೇಪನಗಳಂ ಬಗೆ 
ಬಗೆಯ ದಿವ್ಯಾಂಬರಂಗಳಂ ವಿವಿಧ ಮಣಿಭೂಷಣ ಸುವಸ್ತುಗಳನು ತೆಗೆದು 
ಕಟ್ಟಸಿ ರಥದೊಳಿಂಬಿಟ್ಟು (ಜೈ ಮಿಭಾ. ೧೯-೬೩). ೨. ಒದಗಿಸಿಡು ; |15 
ಒಪ್ಪಿಸು: ಮುದದೊಳಾ ಬಸವದಂಡೇಶ್ವರಂ ತದ್ರಾಜಸದನಕ್ಕೆ ಧನಧಾನ್ಯ 
ಮೊದಲಾದ ಸಂಪದವನಿಂಬಿಟ್ಟಿ ನಾಕ್ಷಣದೊಳು (ಚಿಬಪು. ೫-೫೫). 
೩. ಹಿತವಾಗು; ನೆಮ್ಮದಿಯನ್ನು ಕೊಡು : ಅಂತಾ ವಣಿಗ್ವರಂ 
ತನ್ನ ಮನಕ್ಕೆ ಶಕುನಮಿಂಬಿಡೆ ಬಂಧುಜನಂಗಳೊಡಂಬಡೆ ಶುಭ 
ಮುಹೂರ್ತದೊಳ್‌' ಪೊಜಲಂ ಪೊಲಜಮಟ್ಟು (ಪಂಚತಂ. ೨೩-೮); |20 
(ಆರಾಚ. ೬-೧೩ ; ಭಿಕ್ಸ್ಪಾಚ. ೧-೧೨; ಚೆಬಪು. ೬-೧೬ ; ವಿಷ್ಣುಪು. ೧-೧೫೯ ; 
ಸರ್ವಜ್ಞ. ೯ ನೋ). 

ಇಂಬಿಟ್ಟುಕೊಳ್‌- ಚೆನ್ನಾಗಿ ಇಟ್ಟುಕೊ ಕಾಪಾಡು: ಕೂಡಲ 

ಸಂಗಮದೇವಾ ನಿಮ್ಮ ಚರಣಕಮಲದೊಳಗೆನ್ನನಿಂಬಿಟ್ಟುಕೊಳ್ಳಯ್ಯಾ | 
(ಬಸವ.ಕ. ೧೩೯೦). [ಇಂಬ್ಬು * ಇಡು] 

ಇಂಬಿತ್ತು (ನಾ). ಚೆಲುವಾದ ಬೀಜ; ಸೊಗಸಾದ ಬೀಜ; ಸವಿ 
ಯಾದ ಕಾಳು : ದಶನಂ ದಾಳಿಂಬದಿಂಬಿತ್ತು ಗಳನಿಳಿಸುಗುಂ (ಲೀಲಾವ. 
೭೯೫). [ಆ ಇನಿದು * ಬಿತ್ತು] 

ಇಂಬಿಸು (ಕ್ರಿ). ಆಶ್ರಯಿಸು; ನೆಲಸು: ಕೋಲಕ್ಕಿಸಜಕೊಳ್ಳಿ ಸಜಾಟ 
ವಾಡಿ ಸೊರ್ಕಿನ ಸೊವಡಿಂಗೆ ಮುತ್ತಿ ಮಜಕದುಂಬಿಗಳಿಂಬಿಸೆ (ಅರ್ಧನೇ. |80 
೩-೬೫). ( ಇದು "ಅಂಬಿಸು' ಎಂಬ ಶಬ್ದದ ಅಪಲಿಖಿತವಿರ 
ಬಹುದು. ಅಂಬಿಸು ಆ ಅಬ್ಬಿಸು ಆ ಅರ್ವಿಸ್ಕು - ಹೆದರಿಸು. 

[ ಇಂಬು, * -ಇಸ್ಕು] 

ಇಂಬೀ (ಕ್ರಿ). ಆಸ್ಪದ ಕೊಡು; ನೆಲೆಗೊಡು : ಈರಾಜುಂ ತಪೋ 
ಮಾರ್ಗವಿಂಬಿರದಿಂಬಿತ್ತುದು ಶೀಲಮಾಲೆ ಪದುಳಂ ನಿಂದತ್ತು ಮೆಯ್ಬೆರ್ಚಿ | 35 
ಶಾಂತರಸಂ ಕಾಲ್ಬುರಮಾಯ್ತು (ಮಲ್ಲಿಫು. ೧-೫) ; ನಂಬಿದವರ್ಗಿಂಬೀವ 
ನೆಂಬ ಅಚುತನ ಅಚ್ಚರಿಯೆನಿಸೀ ಪೆಂಪನಿಚ್ಚೆಗೊಂಡು (ಅದ್ಭುತ. ೪-೧೬). 

[ಇಂಬ್ಕು * ಕ್ಯ] 

ಇಂಬು; (ನಾ). ೧. ಎಡೆ; ಆಶ್ರಯ; ನೆಲೆ; ಅವಕಾಶ: “ಇಕ್ಕೆ, ಇಂಬು 
».. ಆಗರಂ- ಈ ೧೫ ಆಶ್ರಯಕ್ಕೆ ಪೆಸರ್‌” (ಕಶಸಾ. ೧೫-೨೯೦) ; “ಇಕ್ಕೆ |40 
ಪೊಲಲಿಂಬು ತಾಯ್ವನೆ . , . ಎಂದಕ್ಕು ನೆಲೆದಾಣ ಗೊತ್ತು” (ಕನಿಕಂ. 
೧೩೫) ; ಸವಿಗಿಂಬಾಗಿ ರತರಾಗದುರುಳಿವೊಲಾಗೆ ಕರಂ ಬೀಗಿ ಬಾಯ್ಗಳಂ 
ಚುಂಬಿಸಿದರ್‌ (ಕಾವ್ಯಸಾ. ೬೭೭ ಶೂದ್ರಕ) ; ನಮಗಿನ್ನುಂ ಪೊಕ್ಕಿರಲ್ಯಿಂಬು 
ಮತ್ತ್ಯಪುರಂ(ಸಂಪಭಾ. ೮-೫೦); ಮೋಹಕ್ಕೆ ತೆಜಹಿಲ್ಲ... ಮತ್ಸರಕ್ಕಿಂಬಿಲ್ಲ 
(ಬಸರ. ೮-೫೪) ; ಶಾಲೆ - ಕಾಲೇಜುಗಳಲ್ಲಿ ಎ ರಾಷ್ಟ್ರೀಯಭಾವನಾ 45 
ಪೋಷಕ ಯಾನ ಚಟುನವಟಕೆಗಳಿಗೂ ಇಂಬು ಇರಲಿಲ್ಲ (ಯಕ್ಷಪ್ರ. ೨೩). 


5 
| 
| 


25 


ಇಂಬುಳೆಯ್‌, 


೨. ಅಳತೆ; ಮಿತಿ; ಮಟ್ಟ: ನಿನ್ನಿಂಬನಆಕಿಯದಾಜಿಯೊಳೆನ್ನೊಡನೆ 
ಪೊಣರ್ಕೆಗೆಂದು ಬಂದಪೆ (ಪಂರಾಮಾ. ೧೩-೧೩೮) ; ಕಂಬಳಿಯ ಹೊದೆವ 
ತನ್ನಿಂಬಿನೊಳಗಿರಬೇಕು (ಸರ್ವಜ್ಞ. ೪೫೪). ೩. ವಿಶಾಲತೆ; ಅತಿಶಯ: 
ಪಾದರಿ ಪೂತುವು ತೋರಿದುವಾದುವು ಮಲ್ಲಿಗೆಗಳೆಯ್ದೆ ಪಣ್ಣುವು ಮಾವಿಂ 
ಬಾದುದು ನಿದಾಘ ಮಧುವಿನ ಚೀದಮದೀ ಬನದೊಳಾ ತಪಕ್ಕೆಡೆಯುಂಟಿ 
(ಆದಿಪು. ೧೧-೮೭) ; ಅಖಿಳವೇದ ಸ್ಮೃತಿ ತತ್ಪೌರಾಣಮೆನಿಪ್ಪವಜಕೊಳ್‌ 
ಸಾರಮನಿಂಬಾಗಿ ಬ್ರಹ್ಮಶಿವಂ ತಾಂ ಬಲ್ಲಂ (ಸಮಪ. ೧-೫೮); ಅಂಬು 
ಬಿಲ್ಲಿಗೆ ಲೇಸು ಇಂಬು ಕೋಣೆಗೆ ಲೇಸು ಸಂಬಾರ ಲೇಸು ಸಾರಿಗೆ (ಸರ್ವಜ್ಞ: 
೧೧೪೧) ; ನೀರು ನೆಳಲಿಲ್ಲ ತನುತಾಪವಿಂಬಾದುದಿದ ಸಹಿಸಲಳವಲ್ಲ 
(ವೆಂಕಾರಾ. ೫-೨-೧೫). ೪. ಪ್ರದೇಶ; ಸ್ಹಳ: ವಾಮಾಂಗಿಯ ಮುಡಿ 
ಯರಳಂ ಹೇಮಾಚಲದಿಂಬಿನಲ್ಲಿ ಶಂಕರನಿತ್ತಂ (ಹಮ್ಮಾರ. ೨-೧೫). 
[ದೇ. ॥ ತುಳು. ಇಂಬು; ತೆಲು. ಇಮ್ಮು] 


ಇಂಬು, ಇನ್ಫು(ನಾ). ೧. ಇಂಪು; ಸುಖ; ಸಂತೋಷ: ಮಾಸೇನರ್‌ 


ಪರಮಪ್ರಭಾವ ರಿಷಿಯರ್‌ ಕಟ್ಟಪ್ಪಿನಾ ವೆಟ್ಟಿದುಳ್‌ ಶ್ರೀಸಂಗಂಗಳ 
ಪೇಟ್ಹ ಸಿದ್ಧಸಮಯಂ ತಪ್ಪಾದೆ ನೋಸ್ತಿಮ್ಬಿನಿನ್‌ ... ಸ್ವರ್ಗ್ಗಾಗ್ರಮಾ 
ನೇಜಕಿದಾರ್‌ (ಎಕ.11, ೨೭-೧; 700); ತುಜುಗಿದ ಪೂಗೊಂಚಲ ಕಾಯ್ತೆಆ 
ಗಿದ ಮಾವುಗಳ ಬೆಳೆದ ಕೌಂಗಿನ ಗೊನೆ ತಳ್ತೆಆಗಿರೆ ಮಾಡದೊಳಲ್ಲಿಯೆ 
ತಿಆಕಿದುಕೊಳಲ್ಕಿಂಬಿನೆಸಕಮೆಸೆದುದು ಪವನಂ (ಪಂಪಭಾ. ೩-೪೧). 
೨. ಪ್ರೀತಿ: ಇದನೋದುವುದಿಂಬಿನೆ [ಪಾಳಾ. ನಿಜನಾಮದೆ] ಪದ್ಮಮುಖೀ 
(ಛಂದೋಂಬು. ಕಿ. ೧೮೪) ; ಪರವೆನಾಚಿಯರೊಳು ಪರೆಮಸುಖದಿಂ ಮನ 
ದಿಂಬು ಬೆಂಬಳಿಗೊಂಡು ನಂಬಿಯಣ್ಣನೊಲವಿಂ ಪಲಕೆಲವು ದಿನಮಿರಲ್‌ 
(ನಂಬಿರ. ೧೨-೨). ೩, ಸೌಕರ್ಯ ; ಅನುಕೂಲತೆ ; ಹಿತ: ಅರಿಗಿಂ 
ಬಾಯ್ತುಟ್‌ಿ ವಾದುದು ಮರುತ್ತುತಂಗೆ... ಎಂದು ಧರ್ಮಜಂ ಚಿಂತಿಸಿದಂ 
(ಗೆದಾಯು. ೮-೨೯) ; ವನಿತೆಯರುಂ ತಾಯುಂ ಬಂಧುನಿಕಾಯಮುಮಾ 
ತ್ಮಜಾತರುಂ ತಂತಮ್ಮಿಂಬನೆ ಬಗೆವರಲ್ಲದೆಂತುಂ ತನಗಪ್ಪರೆ ನರಕಗತಿಗೆ 
ಪೋಪವಸರದೊಳ್‌ (ಧರ್ಮಾಮೃ. ೬-೧೪೬). ೪. ಕ್ರಮ; ಸೌಂದರ್ಯ; 
ಸೊಗಸು ; ಲೇಸು : ಮಕ್ಕಳನಿಂಬಿಂ ಯಷಿಯರ ಪಕ್ಕ ದೊಳೋದಿಪುದು 
ಯೋಗ್ಯರಪ್ಪರ್‌ (ಸಮಪ. ೫-೧೧೭); ಕೇಶವನಿಂಬಿನೆ ಮಾಡಿಸಿದಂ ಬಿಸಿಷ್ಟ 
ಮೆನೆ (ಸೌಇಇ. ೫%, ೭೦-೨೯ ; 1108); ನೀಂ ದೇವಕೀಗರ್ಭದ ಶಿಶು 
ವನನಂತಾಂಶಮಂ ಕರ್ಷಣಂಗೆಯ್ದದನಿಂಬಿಂ ತತ್ಸಪತ್ನೀ ಜಠರದೊಳಿರಿಸು 
(ಜಗವಿ. ೨-೫೯); ವೀಣೆಯ ಧರಿಸಿ ತಂತ್ರಿಯನಿಂಬಿನಿಂದಳವಡಿಸಿ(ಜೀವಂಚ. 
೯-೧೩). ಇನ್ಬು :೧. ಸುರಲೋಕದ ಮಾರ್ಗ್ಗದೊಳಿಟ್ಟರಿನ್ಸಿನಿಂ 
(ಎಕ. 11, ೧0೮-೪ ; 700). 
[ದೇ.॥ ತಮಿ. ಇನ್ಸು, ಇನಿಪ್ಪು; ಮಲ, ಇನ್ನ, ಇನಿಪ್ಪ ; ತುಳು. 
ಇಂಬು; ತೆಲು. ಇಂಪು, ಇಂಬು] 
ಇಂಬುಕೆಯ್‌,, ಇಂಬುಗೆಯ್‌, ಇಂಬುಗೈ (ಕ್ರಿ). ೧. ಅಂಗೀಕರಿಸು ; 
ಒಪ್ಪಿಕೊ ಬ ಸಮ್ಮತಿಸು $ “ಅಫ್ಪುಕೆಯ್ಕೆಂದುಂ, ಇಂಬುಕೆಯ್ಯೆಂದುಂ, 
ಅಂಗೀಕಾರಂ” (ಕಶಸಾ. ೨೫-೫೨೭) ; “ಇಂಬುಕೆಯ್ದನೆನ್ನಲ್‌ 
ಮುದದಿಂದೊಪ್ಪಿ ದನೆಂಬರ್ಥಂ? (ಕವಿಕಂ. ೨೧೧) ; ಇವರೆಂಬುದನಿಂಬು 
ಕೆಯ್ವಮೆಂದಿರ್ದೊಡೆ (ವಡ್ಡಾರಾ. ೯೧-೨) ; ಎಮ್ಮಯ್ವರುಂ ಬೆಸಕೆಯ್ಕು 
ತ್ತಿಕೆ ನೀನೆ ಮೇಣರಸುಗೆಯ್‌ ಸೋದರ್ಯದಿಂದೊಳ್ಳಿತೇ ವಸುಧಾ 
ಮಂಡಳಮಿಂಬುಕೆಯ್ವುದಿದನಾಂ ಕೆಯ್ಯೊಡ್ಡಿದೆಂ ಬೇಡಿದೆಂ (ಪಂಪಭಾ. 
೧೩-೮೫) ; ಇನ್ನಾನೆಂದುದನಿಂಬುಕೆಯ್ವೆಯಪ್ಪೊಡೆ ಪಾಂಡವರ 
ನೊಡಂಬಡಿಸಿ ಸಂಧಿಯ ಂ ಮಾಡಿ ಪೂರ್ವಕ್ರೆಮದೊಳ್‌ ನಡೆವಂತು 
ಮಾಟಕ್ಕಿಂ (ಗದಾಯು. ೫-೪೪ ವ) ; ದೇವರ ಸ ಮ್ಮವಾ ವುಗೆಗಳಂ 
ಪಿಡಿದೆಂಬುದನಿಂಬುಕೆಯ್ಯ ಸದ್ಭ್ಯಾವಮೆ ಸಾಲ್ಲುಂ (ಪಂರಾಮಾ. ೭-೬೮). 


ಇಂಬುಕೆಯ್ಸ್‌, ೭೪೦ 


೨. ಎಡೆಮಾಡಿಕೊ ; ಅವಕಾಶ ಮಾಡಿಕೊ; ಒಂದು ಸ್ಥಳವನ್ನು | | 
ಆಕ್ರಮಿಸಿ ವಶಪಡಿಸಿಕೊ (?) : “ಇಂಬುಕೆಯ್‌ -_ಸ್ಥಾನಸಂಗ್ರಹೇ| 
(ಸ್ಥ ಳಮಾಡಿಕೊಳ್ಳು)” (ಶಮಧಾ). ೩. ಅನುಕೂಲವಾಗಿ ನಡೆದುಕೊ; | 
ವಿಧೇಯನಾಗು ; ಹಿತವನ್ನು ಆಚರಿಸು: ಮುತ್ತರುಂ ಕುರುಡರು | 
ಮೆನ್ನದೆಮ್ಮ ನುಡಿಗೇಳ್‌ ಮಗನೇ ಬಗೆ ತಂದೆಗಿಂಬುಕೆಯ್‌ | | 
೧೩-೧೨) ; ಅರಲಸರಲ್ಲದಾರ ಮನಮಂ ಗುಜ್‌ಮಾಡದೊೊ... ಒಲ್ವ 
ಗೆಲ್ವ ಬಸದಾಗಿಪ . . . ಇಂಬುಕೆಯ್ಯುವೊಳಪೊಯ್ಯುವನೇಕ ವಿಚಿತ್ರ 
ಟೇಷ್ಟೆಗಳ್‌ (ಪುಸ್ಪಪು. ೨-೨೭). ಇಂಬುಗೆಯ್‌ : ೪. ಹೊಂದಿಸಿಕೊ; 
ಅಚ್ಚುಕಟ್ಟು ಮಾಡಿಕೊ: ಕಪ್ಪುರವೀಳೆಯವನಿಂಬುಗೆಯ್ದು ತಮ್ಮಾ 
ಚಲ್ಲಗಣ್ಣಡೆಯಕುರುಳೆಂಬುರುಳ್ಗಣ್ಣೆಯಲ್ಲಿ ಪಥಿಕಮನೋಮೃಗವನೆಯ್ದೆ 
ಬೀಜಕಿ ತಂದಲ್ಲಿ ತಡೆವರ್‌ (ಪದ್ಮರಾ. ೮-೯) ; ಪುಣುಗುಮಂ ವ 
ಸುವ ಪನಿನೀರ್ಗಳಂ ದಶಾಂಗಮನಿಂಬುಗೆಯ್ದ ನಜ ಯೋಗವಜಕದು ಮಿಗೆ 
ಕೂಡಿ... ಘಟ್ಟವಳ್ತಿಯರರೆದರಾ ಯಕ್ಷಕರ್ದಮಾದಿಗಳನೊಲವಿಂ 
(ಸದ್ಮರಾ. ೮-೭೯). ಇಂಬುಗೈ : ೫. ಆಧಾರವಾಗಿ ಮಾಡಿಕೊ: 
ಪರಿಶ್ರಾಂತನಾಗಿ ಕರ್ಣನ ತೊಡೆಯಂ ತಲೆಗಿಂಬುಗೈದು ಸುಖದಲ್ಲಿ ನಿದ್ರೆ 
ಗೆಯ್ವುತಿರ್ಪ ಸಮಯದೊಳ" (ಭಾರಶಾಂ. ೨). 
(ಇಂಬು, * ಕೆಯ್ಮ್‌) 
ಇಂಬುಳೆಯ್‌,, ಇಂಬುಕೈ (ಕ್ರಿ). ಸಂತೋಷಪಡಿಸು; ಪ್ರೀತಿ 
ಯನ್ನುಂಟುಮಾಡು ; ರುಚಿಸು ; ಹಿತವಾಗು : ಇಚ್ಛೆಯಂ ಸಲಿಸಿ 
ಮೆಚ್ಚಜಕಿದೋಲಗಿಸುತ್ತುಮಿರ್ಪರಚ್ಚರಸೆಯರಿಂಬುಕೆಯ್ದೊಲಿಸಿ ಚಿತ್ತದೊ 
ಳಗ್ಗಲಿಸುತ್ತು೦ (ಸು ಕುಮಾ. ೯-೩೭); ದಾಖ 
ನಿಜತೇಜಂ ದಿಗ್ಹಯಂಗೆಯ್ಯೆ ಭೃತ್ಯನಿಕಾಯಂ ಬೆಸಕೆಯ್ಯೆ ... ಅರಸು 
ಗೆಯ್ದಂ ಲೀಲೆಯಿಂದಾಹುಕಂ(ಜಗನಿ. ೭-೨); ಧರ್ಮಪರರ್ಗಲ್ಲದೆಮ್ಮಯ 
ನಿರ್ಮಲಚರಿತ್ರಮಿಂಬುಕೆಯ್ಯದು (ಯಶೋಚ. ೧-೬೪). ಇಂಬುಳ್ಳೈ ; 


3 


10 


"ಇಂಬುಕೈಸು ಪರಾ. ([ಇಂಬ್ಳು* ಕೆಯ್‌,] 

ಇಂಬುಕೆಯ್ಸು (ಕ್ರಿ). ಸ್ಥಳಮಾಡಿಕೊಡು; ಅವಕಾಶಮಾಡಿ 
ಕೊಡು: ಕಳಕಳಮಂ ಪೊಂಬೆತ್ತಮನೆತ್ತಿ . . . ನಿವಾರಿಸಿ ಸಮುಚಿತ 
ಸ್ಮಾನದೊಳಿಂಬುಕೆಯ್ಸುವ ಭೀಮ ಕಂಕಾಳಿಗಳೆಂಬ ವೇತ್ರಧರರಿಂ 
(ಶಬಶಂ. ೧೧೭೯ ವ). [ಇಂಬುಕೆಯ್‌, + -ಸ್ಮು) 

ಇಂಬುಕೈ "ಇಂಬುಕೆಯ್ಕ್‌' ನೋ. 

ಇಂಬುಕೈಸು (ಕ್ರಿ). ಮನಸ್ಸು ಒಪ್ಪುವಂತೆ ಮಾಡು; ಸಂತೋಷ 
ಪಡಿಸು; ಹಿತವಾಗಿಸು : ಬೇಟದ ಲಲ್ಲೆಯ ಬಕ್ಮೈ ಪತ್ತಿ ಸುತ್ತಿಸೆ ಪುರು 
ಡಿಂಬುಕೈಸೆ ಬಿಯಮಾಜಕಿಸಿ ಪೊಂದದವಂ ಬೊಜಂಗನೇ (ಆದಿಪು. 
೧೨-೧೮). ([ಇಂಬುಕ್ಳೆ (ಆ ಇಂಬುಕೆಯ್ಯ್‌) + -ಸ್ಯು) 

ಇಂಬುಕೊಡ್ಕು "ಇಂಬುಗೊಡ್ಕು' ನೋ. 

ಇಂಬುಕೊಡ್ಕು "ಇಂಬುಗೊಡ್ಕು' ನೋ. 

ಇಂಬುಗಟ್ಟು (ಕ್ರಿ). ಆಶ್ರಯಿಸು; ಅವಲಂಬಿಸು: ಧರ್ಮಜ್ಞ ಪುತ್ರನ | 
ಬಯಸಿ ಸತಿ ಯಮನ ಇಂಬುಗಟ್ಟಿದಳೊಂದು ಮಂತ್ರವನು (ಸಂಭ. | 

(ಇಂಬು, * ಕಟ್ಟು] | 

ಇಂಬುಗಾಣ್‌ (ಕ್ರಿ). ನೆಲೆಯನ್ನು ಕಾಣು; ಆಶ್ರಯವನ್ನು ಪಡೆ: | 
ಹೆಂದದ ಜನ್ಮೆದೊಳ್‌ ತೊಳಲಿ ಬಂದುದಜಕಿಂದವೆ ಮುಂದುಗೆಟ್ಟು ನಾಂ| | 
ನಿಂದಿರಲಿಂಬುಗಾಣದಜಸುತ್ತನೆ ದೈವದ ನೃಂದಮಧ್ಯದೊಳ್‌ ... ಮಜಕಿ | | 
ವೊಕ್ಳೆನು ನಿನ್ಮುನು ದೇವ ( | 

[ಇಂಬು * ಕಾಣ್‌] 
ಇಂಬುಗಿಡು "ಇಂಬುಗೆಡು' ನೋ. 
ಇಂಬುಗುಡು "ಇಂಬುಗೊಡ್ಕು' ನೋ. 


25 
30 
35 


೧೫-೩೮). 


ದೀಳಳ್ಬಾ ಬೋ, ೮೩-೮). 

lg 
i 
| | 


ಇಂಬುಗೊಳ್ಳ್‌ 


ಇಂಬುಗೆಡು, ಇಂಬುಗಿಡು (ಕ್ರಿ). ೧. ಆಂದಕೆಡು; ಸೌಂದರ್ಯ 
ಕುಂದು; ಸೊಗಸುಗುಂಡು. ೨. ಹದಗೆಡು; ಅಹಿತವಾಗು : ಬೆಂಬ 
ಲಕೆ ತಾನೆಂದು ಬಯಲ ವಿಡಂಬದಲಿ ಕಾಳೆಗವ ಮಸೆದರೆ ನಂಬಿ ಕೆಟ್ಟರಿ 
ಕೃಷ್ಣನನು » ** ಇಂಬುಗೆಟ್ಟುದು ರೀತಿ ರಣಕೆ ತ್ರಿಯಂಬಕನನಮರಾಧಿಪನ 
ಕೈಕೊಂಬನೇ ಕೌರವನು (ಕು ವ್ಯಾ ಭೀ. ೧-೫೯). ಇಂಬುಗಿಡು : ೧. 
ಇದು ಸುಟಾಗಾಳಿಯಿಂ ನೆಗೆದು ತೋಜುವ ಕಿಂಶುಕಶುಷೃಪತ್ರಂ... 
ಎಂಬಿನಮಿಂಬುಗೆಟ್ಟು ಕಂದಿದ ಪಚಗಂಚುಗನ್ನಡಿವೊಲೇನಿಳಿದಾದುದೊ 
ಚಂದ್ರಮಂಡಲಂ (ಚಂದ್ರಪು. ೯-೫. [ಇಂಬ್ಮು * ಕೆಡು] 

ಇಂಬುಗೆಯ್‌ "ಇಂಬುಕೆಯ್ಕ್‌' ನೋ. 

ಇಂಬುಗೈ "ಇಂಬುಕೆಯ್‌,' ನೋ. 

ಇಂಬುಗೊಡು,, ಇಂಬುಕೊಡ್ಕು, ಇಂಬುಗುಡು (ಕ್ರಿ). ಆಶ್ರಯ 
ಕೊಡು ; ಅವಕಾಶಕೊಡು ; ಜಾಗಕೊಡು: ಇರ್ವರುಂ ಪರ್ವಿದ 
ಹರ್ಷಕ್ಕಿಂಬುಗೊಟ್ಟು ನಲಿನಲಿದು (ಗಿರಿಕ. ೨-೧೦೪ ವ); ದೋರ್ದಂಡ 
ಮನನಘಜಯಶ್ರೀಗೆ ತಾನಿಂಬುಗೊಟ್ಟು (ಕುಸುಮಾ. ೧-೧೯) ; ಹಲವು 
ಶಬ್ದಕಿಂಬುಗೊಡದ ಸುಳುಹು ಸೂಕ್ಷ್ಮದೊಳಗಣ ಬೆಳಗಿನಿಂದ ನಿಜದ 
ನಿಲವ ಸ್ಥಲವ ತೋಣಬಪ್ಪುದೆ (ಶಿವಗೀ. ೫೦-೨೪೦); ಇನ್ನು ನೀನು 
ದುಃಖಕ್ಕೆ ಇಂಬುಗೊಡಬೇಡ; ಶಾಂತಚಿತ್ತಳಾಗು (ಪದ್ಮನ. ೧೦೯). 
ಇಂಬುಕೊಡು, : ಎನಗೆ ನೀನಿಂಬುಕೊಡುವಲ್ಲಿ ಸಕಲ ಪ್ರಮಾಣಿಸು 
ವುದ ಬಿಟ್ಟು ನಿಃಕೆಲವಸ್ತುವಾಗು (ಮೊ ಳಿ ಮಾ. ೨೭೨-೧೨). ಇಂಬು 
ಗುಡು : ವನಜಲಕೇಳಿಗಿಂಬುಗುಡುವಂತೆ ಪಗಲ್‌ ಹಿರಿದಾದುದು 
(ಅನಂಪು. ೬-೮೯). ([ಇಂಬ್ಮು * ಕೊಡು] 

ಇಂಬುಗೊಡ್ಕು, ಇಂಬುಕೊಡ್ಳು (ಕ್ರಿ). ಸೊಗಸನ್ನು ಉಂಟು 
ಮಾಡು; ಹಿತವಾಗು : ತುಂಬುಹೊಲವೆಲ್ಲ ಇಂಬುಗೊಡುತಿಹುದು 
ನೇಹ ರೂಪ ತಳೆದಂತೆ (ವಿಜದ. ೨೦-೫). ಇಂಬುಕೊಡ್ಕು : ಆಕೆಯ 
ಮನೋಹರ ಮುಖಮಂಡಲದತ್ತ ನೋಡಿದೆ. ಅದು ಪಾಟಲಪ್ರಸೂನದಂತೆ 
ಕೆಂಪಾಗಿತ್ತು. ಆದರೆ ಆ ಕೆಂಪು ಆಕೆಯ ಸೌಂದರ್ಯಕ್ಕೆ ಇಂಬುಕೊಟ್ಟಿತ್ತು 
(ಬಾಣಆ. ೧೫೦). [ಇಂಬ್ಯು * ಕೊಡು) 

ಇಂಬುಗೊಳ್‌, (ಕ್ರಿ). ೧. ಆಶ್ರಯಿಸು; ನೆಲಸು; ವ್ಯಾಪಿಸು: 
ಎನ್ನಲ್ಲಿ ಏನುಂಟಿಂದು ಕರಸ್ಥಲವನಿಂಬುಗೊಂಡೆ ಹೇಳಾ (ಮಹಾದೇ. ಬ. 
೧೩೬-೯), ನಂಬಿದವರನು ಕೊಂದನೆಂಬಪಹಾಸ್ಕ ಜಗದೊಳಗೆ ಇಂಬುಗೊಂ 
ಬುದು (ತೊರರಾ. ೪-೩-೨೭) ; ಎಲ್ಲ ಪೆಂಗಳೆದೆಯೊಳೀತನಿಂಬುಗೊಂಡಿಹ 
ಪರಿಯೇನು (ಭರಚ. ೬-೩೭); ಕಕ್ಕಿಟಿದಡರ್ದುರವನಿಂಬುಗೊಂಡುರೆ 
ಬೆಳೆದ ಕಳ್ಕಸದ ... ಬಲ್ಮೊಲೆ (ಜೈಮಿಭಾ. ೨೬-೧೧). ೨, ಹಿಡಿಸು; 
ಒಳಗೊಳ್ಳು : ಏಸನೀಂಓದೊಡಿಂಬುಗೊಂಡುದು ಶರಣನುದರಕೆ ತುಪ್ಪಿ 
ಯಿಲ್ಲೆನುತ (ಬಸಪು. ೫೯-೧೭). ೩. ಪಡೆ; ಹೊಂದು: ಪರಮ ಶ್ರೀ 
ಶಂಕರಾಚಾರ್ಯರಿಂ ಪಾಶಚ್ಛೇದಮನಿಂಬುಗೊಂಡು ಮೆಜಆಿದಂ ಶ್ರೀ 
ಮಾದಿರಾಜಾಹ್ವಯಂ (ಗಿರಿಕ. ೧-೩೬). [ಇಂಬು * ಕೊಳ್‌] 

ಇಂಬುಗೊಳ್ಳ್‌ (ಕ್ರಿ). ೧. ಸೊಗಸಾಗು; ಚೆಲುವಾಗು: ಇಂಬು 
ಗೊಂಡಿಟ್ಟಿಡೆಯ ಬಲ್ಮೊಲೆಯ( ಜೈಮಿಭಾ. ೧೧-೯); ಇಂಬುಗೊಂಡುತ್ತಮ 
ನೀಲಪುತ್ರಿಕೆ (ರಾಜಶೇ. ೮-೨). ೨. ಸಂತೋಷಪಡು, ಮೆಚ್ಚು : 
ನಂಬಿದೀತನ ಭಕ್ತಿಯುಂ ಮನದಿಂಬುಗೊಂಡಾತಂಗೆ ಕೊರ್ಪ ಶ್ರಿಯಂ 
ಬಕನ ಕೊರ್ಮೆಗಳನೀಗಳೆ ನೋಡಿದಹೆನೆನುತ (ಬಸಪು. ೨೬-೨೨); ಅಂಬರ 
ಕ್ಕೈನೂಲು ಪ್ರಜೆಗಳು ಇಂಬುಗೊಂಡೈದಿದರು ಪಾರ್ಥನ ಅಂಬು ಕಾದು 
ದದೆನುತ ಹೊಗಳಿದರಂದು ಹರುಷದಲಿ (ಕುವ್ಯಾಆ. ಓರಿಇ. ೩೬-೩೦ ) ; 
ಇಂಬುಗೊಂಡು ಜಳಮಂ ರೆಂಭಾದಿಗಳ್‌ ಸೇವಿಸುತ್ತಿರೆ (ರಾಜಶೇ. ೨-೪). 

[ಇಂಬು * ಕೊಳ್‌] 


ಇಂಬುಗೊಳಿಸು ೬೪ಗಿ ಇಕಾರ 


ಇಂಬುಗೊಳಿಸು (ಕ್ರಿ). ೧. ಹಿಡಿಯಿಸು; ಹೊಂದಿಸು; ಅಳವಡಿಸು: | 
ಬ್ರಹ್ಮಕಪಾಲಮಂ ನಿಲಲೀಯದೆ ಪುಣ್ಯ ಪವಿತ್ರ ಮನಿಟ್ಟು ಖಟ್ಟಾಂಗಮಂ 


ಇಂಬುವರ್‌ (ಕ್ರಿ). ಅನುಕೂಲವಾಗು ; ಹಿತವೆನಿಸು: ಸುಯೋಧನ 
ನೆಂಬ ಪಾಪಕರ್ಮನ ಮಾಡಿದನುವರಂ ನಿಮ್ಮನುಬಲಜೊಳಮರಿಕೇಸರಿಯ 


ಶ್ಯ ಮಾದುಫಲಮನಿಂಬುಗೊಳಿಸಿ ಗ ರಿಕ. ೧೦-೬೦ ವ); ಬಿರುದ | | ಭುಜಬಲದೊಳಮೆಮಗಿಂಬುವಂದುದು (ಪಂಪಭಾ. ೯-೧೭ ವ); ಇವ 
ನಚ್ಚಣಿಯರೆದೆದಲ್ಲಣವೆನಿಪ್ಪ ಭಾಸುರದ ಚಲ್ಲಣವುಡಿಸಿ ಕಾಸೆಯಂ ದೇಶಿ ನಪ್ಪೊಡೆ ಮಹಾಪಾತಕಂ ವಿಶ್ವಾಸಘಾತುಕಂ ತೆನಗಿಂಬುವರೆ ನಿನಗಂ 
ಮಿಗಲೋಜೆಯಿಂದಿಂಬುಗೊಳಿಸಿ (ಸೌಂದಪು. ೭-೩೦); ತುಂಬಿದ ಕರಿಯ | 5 ತಪ್ಪದಿರ್ಪನಲ್ಲಿ ವನನದಜ0 ಕೆಡೆನೂಂಕು (ಪಂಚತಂ. ೧೦೮-೩). 
ಮದ್ದಿನ ಪೊಟ್ಟಿಣಗಳನಿಂಬುಗೊಳಿಸು ಶರಾಗ್ರ ದಲಿ ತುಂಬಿಪ್ಪ ಬಲು [ಇಂಬು * ಬರ್‌] 

ಸುರಂಗಗಳ ದ್ವಾರಗಳಿಗೆಂದೆಂಬ ರಭಸವೊಪ್ಪಿತಾಗ (ಕ ನವಿ. ೧೪-೭). | | ಇಂಬುವೆರಸು(ಕ್ರಿ). ಹಿತದಿಂದ ಕೂಡು; ಸುಖವಾಗು; ಸೊಗಸಾಗು: 
೨. ಒದಗಿಸು; ಕೊಡು; ನೀಡು: ಕೃಪಾಂಬುನಿಧಿ ನೀಲಕಂಠಂ ಮೆಚ್ಚಿ] . ಅಲಂಪುವೆ ರಸಿದ ನೋಟಕ್ಕಮಿಂಬುವೆರಸಿದ ಕೂಟಕ್ಕಂ (ಪಂಪಭಾ. 


ಹಸ್ತಮಂ ಸೃಜಿಸಿ ಕಾಮಿತ ಫಲವನು ಇಂಬುಗೊಳಿಸಿದನು (ಸಾ ೦ ದ ಪು.! 


೧೪-೨೫). [ಇಂಬುಗೊಳ್ಳ್‌ * -ಇಸ್ಕು] ಇಂಬುವೆಜು (ಕ್ರಿ). ಇಂಪಿನಿಂದ ಕೂಡು; ಸೊಗಸಾಗು: ಮನಂ 
ಇಂಬುದಳೆ (ಕ್ರಿ). ಅವಕಾಶವನ್ನು ಪಡೆ; ವಿಸ್ತಾರವಾಗು : ಕೆಂಬರಲ | ನೊಸಲಲ್ಲಿರೆ ಲೋಚನಂಗಳುಳ್ಳರೆಮುಗುಜ್ಚಿಂಬುವೆತ್ತಿರೆ. .. ಸಮ 
ನೀಲದ ಪಳುಕಿನೊಪ್ಪಂಬಡೆದ ಮುಖವೊಂದುಯೋಜನದಿಂಬುದಳೆದೊಡ | | ಸಂದುದಾ ಪರಮಯೋಗಿಗೆ ಯೋಗನಿಯೋಗಭಾವನಂ (ಆದಿಪು, 
ಲೆಂಟುಯೋಜನಮಾದುವೆಡೆಬಿಡದೆ (ಸಾಳ್ವಭಾ. ೨೧-೫೯). ೧೦-೧೪) ; ಕೋಮಲಾಂಗುಳಿಗಳದೇಂ ಬಗೆಯಂ ಬೆದೆಆುಫುವೊ 
[ಇಂಬು + ತಳ್ಳ] ಪುಜುಂಬುಗಳೆಂಬಂತಿಂಬುವೆತ್ತು ವಿಷಮಾಯುಧನಾ (ಪುನ್ಪಪು. ೩-೨೭). 
ಇಂಬುದುಂಬು (ಕ್ರಿ). ಚೆನ್ನಾಗಿ ತುಂಬು; ನಿಬಿಡವಾಗಿ ನೆಲಸು;|15 [ಇಂಬ್ಮು + ಪೆಜ್ಮು) 
ಕಿಕ್ಕಿರಿದು ತುಂಬು: ಭರದಿ ಮೊಳಗುವ ವಾದ್ಯಗಳ ಸುಭಟರ ನೆರವಿಯಂ ಇಂಬುಳೆ, ಇಂಬಳ, ಇಂಬಳು (ನಾ). ಜಿಗಳೆ; ಜಿಗಣಿ; ಅಟ್ಟಿ: 
ದಳದ ಸಂದಳಿ ತರತರದೆ ತತ್ಪುರದ ಬೀದಿಯೊಳಿಂಬುದುಂಬಿಹುದು | ಮುಂಗಾರು ಮಳೆಯ ಕಾಲವಾದ್ದರಿಂದ ಕಾಡಿನ ಮಧ್ಯ ಹೋಗುತ್ತಿದ್ದಾಗ 
(ಸಾಳ್ವಭಾ. ೨-೭). [ಇಂಬ್ಯು + ತುಂಬು] | ಇಂಬುಳಗಳು ನಡೆಯುತ್ತಿದ್ದ ಮಕ್ಕಳ ಕಾಲುಗಳಿಗೆ ಪದೇ ಪದೇ ಹತ್ತಿ 
ಇಂಬುಮಾಡು, (ಕ್ರಿ). ೧. ಎಡೆಕೊಡು; ಅವಕಾಶ ಕಲ್ಪಿಸು: | | ರಕ್ತವನ್ನು ಹೀರುತ್ತಿದ್ದವು(ಪಂಜಪಂ. ೧೫). ಇಂಬಳೆ: ಮಳೆಯ ನೀರು 
ಲೇಸಾಯಿತ್ತು ಮನೆ ಲೇಸಾಯಿತ್ತು ಮೇಲುವೊದಿಕೆ ಮಗುಳೆ ಆ ರಾಗಕ್ಕೆ 20 ಹನಿಯಿತೆಂದರೆ, ಕಾಡಿನ ದಾರಿ ಇಂಬಳದಿಂದ ತುಂಬಿ ನರಕವಾಗುತ್ತದೆ 
ಕಿಚ್ಚನಿಕ್ಕಿ ಮನೆಯನಿಂಬುಮಾಡಿದೆ ಲಿಂಗ ಜಂಗಮಕ್ಕೆ (ಅವಚಂ.೨೪-೯೯); "| a (ಕುಡಿಕೂ. ೧೨); ಅಲ್ಲಿಯ ಇಂಬಳ (ಜಿಗಣೆ)ಗಳಿಗೆ ಚಿರಂಜೀವತ್ವ 
| 
| 
| 
| 
| 


೪-೧೭ ವ). '[ಇಂಬ್ಯು + ಬೆರಸು] 


10 


ಪೊಸವಣ್ಣ ಸಸರದಿನೆಸೆನಸಿಯಕೊಂಬನಿಂಬುಮಾಡಿ. ಸುಲಿದು ಗಟಪು | ಲಭಿಸಿತ್ತು (ಕಾನೂರು. ೧೩೮). ಇಂಬಳು: (ಕರಾ). "ಇಂಬಳು-ನೆಲ 
ವೆಳಗಿಳಿಯ ಬಳಗಕ್ಕೆ (ಕಬ್ಬಿಕಾ. ೩೦) ; ನಂಬಿಕೆಯ ಕೊಟ್ಟರೂ ನಂಬದಿರು ಜಿಗಣೆ” (ಸಿರಿಕೋ) ; ಆ ಶಿಶುವಾದರೂ ಆ ಅರ್ಯದಲ್ಲಿ ಇಂಬುಳು 
ಸೂಳೆಯನು ನಂಬಿಸಿ ಒಬ್ಬಗೆ ತಿಳಿಯದಿನ್ನೊಬ್ಬಗೆ ಇಂಬುಮಾಡಿಹಳು ತುಂಬಿದ ದಾರಿಯಲ್ಲಿ... ಐದಾರು ದಿನಗಳು ರಾತ್ರಿಹಗಲುಗಳನ್ನು ಹೇಗೆ 
(ಸರ್ವಜ್ಞ. ೧೯೪೨); ತಟೇ ವಿವಾಹಕ್ಕೂ ಇಂಬುಮಾಡಿ [251 ಕಳೆಯಿತೋ ಏನೋ (ನಂಬಿನಾ. ೧೮೨). 
ಕೊಡಬೇಕು (ಎಡಹೆ. ೧೪೪) ೨. ವಿಸ್ತಾರಗೊಳಿಸು; ವಿಶಾಲವೆನಿಸು: [ಇರ್ಪು * ಪುಳ (ಆ ಪುಟು). 1 ತುಳು. ಉಂಬುರು, ಊಂಬ್ರು] 
ಈ ನಿಖಿಳಾಮರರ್ಗೆ ಜಿನಯಾತ್ರೆಯೊಳಾಗದು ಪಾಜುಗೆಯ್ತಮಧ್ವಾನಮ | | ಇಂಬುಳಿ, ಈಂಬುಳಿ (ನಾ). ೧. ಇನಿದಾದ ಹುಳಿ ; ಮಧುರವಾದ 
ನಿಂಬುಮಾಡಿ ನಡೆಯಿಪ್ಪೆ ನೆನುತ್ತುಮೆ ಶಕ್ರವಿಕ್ರಿತಂ (ಪುಸ್ಪಪು. ೧೦-೩೩). | ಹುಳಿ : ಶೋಧಿಸಿದಿಂಬುಳಿಯಂ ಸಂಶೋಧಿಸಿ ಪುಣೊ£ಣ್ಣೊಳಗೆ ಬಿಡುಗೆ 
| ಮಧುಘೃತಮ ೦ ನಿರ್ಮಾ್ಯಧಿ ಹಯಕ್ಷ ಕ್ಕುಂ (ಅಶ್ವಶಾ. ೧೪-೨೪). 


(ಇಂಬು, * ಮಾಡು] || 

ಇಂಬುಮಾಡ್ಕು (ಕ್ರಿ). ಹದಗೊಳಿಸು ; ಕ್ರಮಪಡಿಸು : ವಸುದೇವಂ 30! ಈಂಬುಳಿ: ೧. ಈಂಚರಂ, ಈಂಗಡಲ್‌, ಈಂಬುಳಿ (ಭಾ ಷಾಭೂ. 
ಕನ್ನೆಯ ಮುಂದಣಿಂದೆ ವೀಣೆಯಂ ತರಿಸಿ ತಂತ್ರಿಯನಿಂಬುಮಾಡಿ . |. ೧೩೮ ಉದಾ); ಪದಾದಿಯ ಹ್ರಸ್ವಕ್ಕೆ ದೀರ್ಫ - ಈಂಚರಂ, ಈಂಬುಳಿ, 
ಚತುದರ್ಶಗುಣಂಗಳೊಳ್‌ ಕೂಡಿ ಬಾಚಿಸಿದಾಗಳ್‌ (ಬಂಹರಿ. ೫-೩ ವ)., | ಈಂಗಡಲ್‌ (ಶಮದ. ೧೮೦ ಪ್ರಯೋ). ೨. ಸಿಹಿಯಾದ ಕಿತ್ತಲೆ (ಕ). 

[ಇಂಬ್ಯು * ಮಾಡು] | [ಆ ಇನಿದು + ಪುಳಿ] 
ಇಂಬುವಡೆ, (ಕ್ರಿ). ಅತಿಶಯವಾಗು; ಮಿಗಿಲಾಗು; ಹಬ್ಬು: | | ಇಂಬೆಳೆಸು (ನಾ). ಸೊಗಸಾದ ಬೆಳಸು; ಸೊಂಪಾದ ಬೆಳೆ: ನಾಡ 

ಪದ್ಮಣಾಂಡಘಟಮಂ ತುಂಬಿತ್ತು ಕಲ್ಪಾಂತದುಗ್ಗ [ಡದಂಭೋಧರನಂ 3 ಕಾಡ ಬೆಳಸಿಂಬೆಳಸಾ ವಿಷಯಾಂತರಾಳದೊಳ್‌' (ಪಂಪಭಾ. ೧-೫೪). 
ಬೊಲಿಂಬುವಡೆದಾ ಗಂಭೀರಭೇರೀರವಂ (ct ೬-೧೧). | [ಆ ಇನಿದು * ಬೆಳಸ್ಕು] 

[ಇಂಬ್ಕು * ಪಡ) | | ಇಂಬೊಸರ್‌ (ನಾ). ಸೊಗಸಾದ ಒಸರು, ಒರತೆ: ಮುಂಗಾಕಿನ್ನದೆ 
ಇಂಬುವಡ್ಕೆ (ಕ್ರಿ). ಚೆಲುವನ್ನು ಪಡೆ; ಮನೋಹರವಾಗು; ರಮ್ಯ! ಸುಗ್ಗಿಯೆನ್ನದೆ ಬೇಸಗೆಯೆನ್ನದಾಸಡಿಯೆನ್ನದಿಂಬೊಸರಿಂ ತುಂಬಿ ಪೊನಲ್ವ 
| 
| 
| 


| 

| 
ವಾಗು : ತುಣುಗೆಮೆ ನೀಳ್ದ್ಡ ಪುರ್ವ ಎ - ತೆಳ್ವಸಿಜ್‌ ಕರಂ | ರಿವ ಹೊಕ್ಕರಣೆಯಂ (ರಾಮಾಶ್ವ. ೫೩-೪). [ಇಂಬ್ಯು + ಒಸರ್‌] 
ನೇಆಿದ ನಿತಂಬಮಿಂಬುವಡೆದೊಳ್ಳೊಡೆ ... ಎಂದು ಧಾತ್ರಿ ಪೊಗಲ್ಲುಂ 40! -ಇಕೆ (ಪ್ರ). ಇದು ಈ ವ್ಯಕ್ತಿಯ ಶೀಲ ಮುಂತಾದ ಅರ್ಥದಲ್ಲಿ 
(ಪಂಷಭಾ. ೧-೧೦೮); ತಿಂತಿಣಿವಣ್ಣನಾಂತ ಸಣ್ಣ ಗೊಂಬಿಂದಿಂಬುವಡೆದ 
ದಾಳಿಂಬಂಗಳೊಳೆಂ (ಕಬ್ಬಿ ಕಾ. ೩೦); ಇಂಬುವಡೆದಾ ರಜತವಾಳುಕಿ | | 
ಯೆಂಬ ನದಿಯುಪವನದ ಕುಸುಮತೊಡಂಬೆಗಳನಾಯ್ಡು (ಸಾಳ್ವ ಭೂ. | | (ಶಮದ. ೨೦೩); ಇಕ ಪ್ರತ್ಕಯಕ್ಕೆ-- ಕರಿಕಂ, ಅಸಿಕಂ, ದಸಿಕಂ, 
೬-೧೧) ; ಶಂಬರಹರೆ ಕರಿ ವರೆ ಕುಂಭಮಿಂಬುವಡೆದುದಿಲ್ಲೇಕೆ. |. ಬಾರಿಕಂ (ಶಮದ. ೨೦೩ ಪ್ರಯೋ). 
ಮಣಿ ಗಣ ಸುರುಚಿರತರ ಮೇಖಲಾಶಿರೋಮಾಲಿಕೆಯಿಂ (ರಾ ಜಶೇ. ia" ಇಕಾರ (ನಾ). ೯ ಇ: ಇಳಾರಕ್ಕೆ: ಕಲಿಯಾರ್‌ (ಶಮದ. ನ. ೬೩ ಪ್ರಯೋ). 
೩-೫೮). [ಇಂಬು * ಪಡೆ] | (ಸಂ.] 


ನಾಮವಾಚಕಗಳಿಗೆ ಸೇರುವ ಒಂದು ತದ್ಧಿತ ಪ್ರತ್ಯಯ : ಉಕಕುಳಿ 
ಯಾಳಿ ಪ್ರತ್ಮಯಮಿಕಮುಂ ಶೀಲಾದಿ ವಿಶ್ರುತಾರ್ಥದೊಳ. ,, ಅಕ್ಕುಂ 


ಇಳಾರಾಂತ 

ಇಕಾರಾಂತೆ (ಗು).[ವ್ಯಾಕ]"ಇ' ಎಂಬ ವರ್ಣದಿಂದ ಕೊನೆಗೊಳ್ಳುವ | 
(ಶಬ್ದ): ಇಕಾರಾಂತ ವ್ಯಂಜನಾಂತಂಗಳ್ಗೆ ಇದಾಗಮಮಿಲ್ಲದುದರ್ಕೆ 
(ಕಮದ. ೨೨೧ ಪ್ರಯೋ); ಇತ್ವಾಂತಮುಂ-ಇಕಾರಾಂತ ಶಬ್ದಮುಂ 
(ಶಮದ. ೮೪ ಟೀಕೆ). [ಇಕಾರ * ಅಂತ್ಯ) 

ಇಕಿಸು. "ಇಕ್ಕಿಸ್ಕು' ನೋ. 

ಇಕುಳ "ಇರ್ಕುಳ್ಯ' ನೋ. 

ಎಇಕ್ಕೆೆ -ಇಕ್ಕೈೆ (ಪ್ರ). ೧. ಭಾವನಾಮಗಳನ್ನು ಸಾಧಿಸುವ ಒಂದು 
ತದ್ಧಿತ ಪ್ರತ್ಯಯ: “ಪ್ರಕಟಿಂ ಚೀತನಭಾವದೊಳಿಕೆ ತನ ಮೆಯಕ್ಕುಂ” 
(ಶಮದ. ೨೧೧); ಅದಮಾನುಮಜಕಿತಮುಂ ಕುಶಲಿಕೆಯುಂ ನಂಬುಗೆಯು ; 
ಮಾಗಿ (ವಡ್ಡಾರಾ. ೬-೨೦) ; ಆದುದೊಂದು ಮಾನಸಿಕೆ ಮನಂಗೊಳ 
ಲೈನಗಂ (ಆದಿಪು. ೧೨-೩೯) ; ಪೆಜರ ವಿಭವಕ್ಕೆ ಬಯಸುವ ಮಲಗುವ 
ಗಾವಿಲಿಕೆಯೇಕೆ (ಅಜಿಫ. ೧೧-೪೨) ; ಇಳೆಗೆ — ಉನ್ನತಿಕೆ, ಉದ್ದ ತಿಕೆ, 
ಆಯತಿಕೆ (ಶಮದ. ೨೧೧ ಪ್ರಯೋ). ೨. ಕೃದಂತಭಾವನಾಮ 
ಪ್ರತ್ಯಯಗಳಲ್ಲಿ ಒಂದು : ಪೆರ್ಚಿದೆಣಿಕೆಯೊಳ್‌ ಕೂಡಿದುದು (ಆ ದಿ ಪು. 
೬-೪೮ ವ); ಬಿಡು ನೀನಂಜಿಕೆಯಂ ಕಪಿಂಜಲಕ ದೋಷಂ ನಿನ್ನದಲ್ಲು 
(ಕಾದಂಉ. ೭೨೪). -ಇಕ್ಕೈ: ೧. ಕ್ರಿಯಾಕಾರಕ ಸಂಬಂಧದಿಂದಂ 
ವಖ್ವಾಣಿಸಿ ತಮ್ಮ ಪಂಡಿತಿಕ್ಕೆಯನಜಕಿಸಿದೊಡೆ (ವಡ್ಡಾರಾ. ೪-೨೫) ; 
ಇಕೆಗೆ ದ್ವಿತ್ವಮುಂಟು- ಉನ್ನತಿಕ್ಕೆ, ಉದ್ಭತಿಕ್ಕೆ (ಶನುದ. ೨೧೧ ಪ್ರಯೋ). 

ಇಕ್ಳೆಯಿಮನೆ (ನಾ).ಎರಡು ಪಾರ್ಶ್ವಗಳಲ್ಲಿರುವ ಮನೆ ; ಎರಡು ಕ್ಸ 
ಅಳತೆಯುಳ್ಳ ಮನೆ (?): ಸ್ಥಳದ ಮಗಿಲೊಳಗೆ ಅಟುಗಯಿವರ ಮನೆ 
ಮಗಿಲ ಹೊಗೆ ಇಕ್ಕೆ ಯಿಮನೆ ಅಕ್ಷೀಣಿ ಆಗಾಮಿ ಸಹಿತ ಸಮಸ್ತ ಬಡ್ಡಿ 
ಸಹಿತ (ಕಕುಲ. ೫-೭೧; ?). [ಇಕ್ಕೆ (ಆ ಇರ್ಕೆಯ್‌) + ಮನೆ] 

ಇಳೊ "ಇದೆಕೊಳ್‌' ನೋ. 

ಇಕೋ "ಇದೆಕೊಳ್‌' ನೋ. 

ಇಕ್ಕಂಡುಗ "ಇರ್ಕಂಡುಗ'. ನೋ. 

ಇಕ್ಕಂತಿ (ನಾ). ಇಬ್ಬರು ಜೈನ ಸಂನ್ಯಾಸಿನಿಯರು ; ಕಂತಿದ್ವಯರು; 
(?) : ಇರ್ಬ್ಬಬ್ರಾಹ್ಮಣನ್‌ ಇಕ್ಕಂತಿ ಉಣ್ಣ ಧರ್ಮ್ಮ ನೆಲನು ಚಂದ್ರನು 
ಪುಳ್ಳಿನ (ಎಕ. ೫, ಕೋಲಾರ. ೯-೮ ; 925). 

(ಇರ್‌ (ಆ ಎರಡು) + ಕಂತಿ] 

ಇಕ್ಕಟಿ (ಗು). ಇಕ್ಕಟ್ಟಾದ; ನಿಬಿಡವಾದ (?): ಅಕ್ಕಜವಿಡಿದಾಡು 

ವಿಕ್ಶಟ ಪೊಗರಿಂದ ಕಕ್ಕದಿಸುವ ಪೆರ್ಮೊಲೆಗಳು (ಭೈರಸೂ. ೩೦೪-೧೨೪). 


[?) 


ಇಕ್ಕಟ್ಟು "ಇರ್ಕಟ್ಟು? ನೋ. 
ಇಕೃಡಿ "ಇರ್ಕಡಿ' ನೋ. 
ಇಸ್ಕೈಡಿಗಡಿ (ಕ್ರಿ). ಎರಡು ತುಂಡಾಗಿ ಕತ್ತರಿಸು: ಭಗದತ್ತನ ಧನುವ 
ನಿಕೃಡಿಗಡಿಯೆ ಕಂಗನೆ ಕನಲಿ ಗವಸಣೆಗೆಯಿಂದುಗಿದನು ನಿಜಾಯುಧವ 
(ಕುವ್ಯಾದ್ರೋ. ೩-೫೫) ; ಒಗ್ಗೊಡೆಯದಿರಿ ಆರ್ದೇಸಿಯಿಜಕಿಯಿಕ್ಕಡಿಗಡಿ 
ಯಿಮೆನುತ (ಸಾಳ್ವಭಾ. ೫-೩೩); ಇಕ್ಕಡಿಗಡಿದ ತೊಡೆ(ಉತ್ತರಾ. ೫-೨೫). | 
[ಇಕ್ಕಡಿ (ಆ ಇರ್ಕಡಿ) * ಕಡಿ] 


೬೪೨ 


25 


30 


ಇಕ್ಕೆಡಿಗಳೆ (ಕ್ರಿ). ೧. ಎರಡು ತುಂಡು ಮಾಡಿ ಎಸೆ: ಕರವಾಳನಿಕ್ಕಡಿ | 40 


ಗಳೆದು ಹಲಗೆಯನೆಂಟುಕಡಿ ಮಾಡಿದನು ಕಲಿಭೀಮ (ಕುವ್ಕಾದ್ರೊ | 
೧೩-೩೭); ಧನುವನಿಕ್ಕಡಿಗಳೆದು ರಿಪುಸೂತನ ಶಿರವ ಹಜ್‌ಯೆಸಲು |; 
(ಕುವ್ಯಾದ್ರೋ. ೧೩-೪೪). ೨. ಎರಡು ತುಂಡಾಗಿ ಕಳಚಿ ಬೀಳು; 
ಎರಡು ತುಂಡಾಗು : ಸೆಳೆಡನಾಕರ್ಣಾಂತಪರಿಯಂತಲಘಂಬಲ ರಘು | 
ನಾಥಸಿಕೃಢಿಗಳೆದುದಾ ಬಲುಬಿಲ್ಲು (ತೊರರಾ. ೧-೧೫-೪೧). i 
[ಇಕ್ಕಡಿ (ಆ ಇರ್ಕಡಿ) * ಕಳ್ಳೆ] 


| 
| 


1451 


ಇಕ್ಕರಿಸ್ಕು 


ಇಕ್ಕಡಿಗೈ "ಇರ್ಕಡಿಗೆಯ್‌' ನೋ. 

ಇಕ್ಕಡಿವಡೆ (ಕ್ರ). ಎರಡು ತುಂಡಾಗು, --ಭಾಗವಾಗು : ಇಕ್ಕಡಿ 
ವಡೆದ ಕಾರ್ಮುಕವ ನಿವಾರಿಸಿ ತೆಕ್ಕೊಂಡು ಭಾರಿಯ ಹಲವ , . . ಪೇರೊ 
ನಕೆಯಿಂದಿಕ್ಕಿದ (ಮೋಹತ. ೩೮-೫೯). 

[ಇಕ್ಕಡಿ (ಆ ಇರ್ಕಡಿ) + ಪಡೈ] 

ಇಕ್ಕಡಿಸು (ಕ್ರಿ). ಎರಡು ತುಂಡಾಗು, -- ಭಾಗವಾಗು : ಮುರಿನ 
ರಥಮಿಕ್ಕಡಿಸುವ ಕೇತನಮುರುಳ್ವ ಭಟರ್‌ (ಮಹಾನೇ. ೧೨-೬೫); 
ಕೊರಳ್‌ ನಡುಗಳಿಕ್ಕಡಿಸಲೆಚ್ಚಾಡಿದರ* ಬಿಲ್ಲ ಬಿನ್ನಣಿಗರಂದು (ಚೆಬಪು. 
೪೮-೪೯). [ಕಡಿ (ಆ ಇರ್ಕಡಿ) + -ಇಸ್ಕು] 

ಇಕ್ಕಡೆ "ಇರ್ಕಡೆ' ನೋ. 

ಇಕ್ಕಣ್‌ "ಇರ್ಕಣ್‌' ನೋ: 

ಇಕ್ಕಣ್ಣಿ (ನಾ). ಎರಡು ಕಣ್ಣಿಗಳು; ಎರಡು ಹುರಿ ಅಥವಾ ಹಗ್ಗ. 
"ಇಕ್ಕಣ್ಣಿವಲೆ' ಪರಾ. [ಇರ್‌ (ಆ ಎರಡು) + ಕಣ್ಣಿ] 

ಇಕ್ಕಣ್ಣಿವಲೆ (ನಾ). ಎರಡು ಹುರಿಗಳಿಂದ ಹೊಸೆದು ಮಾಡಿದ ಬಲೆ: 
ತಿಣ್ಣವಲೆ ಜೋಡುವಲೆ ಹೊಸೆದಿಕ್ಕಣ್ಣಿನಲೆ ಚಕ್ರವಲೆ ಮಿಗೆ ಮುಕ್ಕಣ್ಣಿ 
ವಲೆ (ಸಾಳ್ವಭಾ. ೫-೧೮). [ಇಕ್ಕಣ್ಣಿ + ಬಲೆ,] 

ಇಕ್ಕತ್ತಿಗೆ (ನಾ). ಉಭಯಮು ಖಿ ಹಸು; ಆಗತಾನೆ ಕರು 
ಹಾಕುತ್ತಾ ಇದ್ದು ಹಿಂದೊಂದು ಕೊರಳು, ಮುಂದೊಂದು 
ಕೊರಳು ಕಾಣುವ ಹಸು: ಇ ಧರ್ಮ್ಮವ ಕಿಡಿಸಿದ ಲಿಂಗಭೇದಿ ಇಕ್ಕ 
ತ್ತಿಗೆಯ ಕವಿಲೆಯ ಕೊಂದ (ಎಕ. ೪, ಹಾಸನ. ೧೩೪-೧೩ ; 1115). 

[ಇರಳ್ಕ (ಆ ಎರಡು) + ಕತ್ತು + ಇಣಗೈ) 

ಇಳ್ಳೆಪಯ್ಯ (ನಾ). ಒಬ್ಬಾತನ ಹೆಸರು : ದಂಡನಾಯಕನಿಕ್ಕ ಪಯ್ಕನ 
ಮಗಂ ಕೊನ್ತದ ಗೊಗ್ಗಿ ಊರಟಃವಿನೊಳ್‌ ಸತ್ತಂ (ಎಕ. ೫1, ಚಳ್ಳಕೆ. 
೬-೬ ; 925). [?] 

ಇಕ್ಕಯ್‌ "ಇರ್ಕೆಯ್‌ ನೋ. 

ಇಕ್ಕರ, (ನಾ). ಎರಡು ಕೈ. [ಇರ್‌ (ಆ ಎರಡು) + ಕರ್ಕ] 

ಇಕ್ಕರ್ಯ (ನಾ). (?): ಹೆಗ್ಗಡೆ ಬಾಸಯ್ಯ ಇಕ್ಕರಂ ಮಜ್ಗಳಂ (ಮೈಆರಿ. 
೧೯೩೫, ೨೬-೧೮ ; 1029). ಗ "ಅಕ್ಕುರ' ಎಂಬುದಕ್ಕೆ ಅಪಲಿಖಿತ 
ವಿರಬಹುದು. [?) 

ಇಕ್ಕೆರಿಸು, ಇಕ್ಕಲಿಸು (ಕ್ರಿ). ೧. ಎರಡು ಕಡೆಯಲ್ಲಿಯೂ ಸಾಲು 
ಗೊಂಡು ಬರು; ಎರಡು ಸಾಲಾಗು: ಇನಕುಲನ ತೇರನಿಕ್ಕರಿ 
[ಸಾಠಾಂ. ಲಿ]ಸಿ ಬೆಂಬಳಿನಿಡಿದು ಬನಕೆ ಬರುತಿಹ ರಥದ ಮೇಲೆ (ಹಚಕಾ. 
೩-೨೫); ಹೊಕ್ಕ ನಸುರಾರಾತಿ ಸುರವರರಿಕ್ಕರಿ[ಪಾಠಾಂ. ಲಿ]ಸಲಮ 
ರೇಂದ್ರಭವನನನು (ನಿಭಾಗ. ೧೦-೭೦-೯); ಇಕ್ಕರಿಸಿ ಬೆಳದಖಿಳ 
ವೃಕ್ಷದ ತೆಕ್ಕೆಯಲಿ ಪಂಗಡಿಸಿ ಜಾಜುವ ಸೊಕ್ಕಿದಾನೆಯ (ಅಕ್ರೂಚ. 
೫-೧೧). ೨. ಎರಡು ಭಾಗವಾಗು; ಎರಡು ಪಾಲಾಗು, 
—ಹೋಳಾಗು: ತೆಕ್ಕೆ ಸಡಿಲಿತು ತಜಗೆಲೆಯ ಹೊದಣೊಕ್ಕರಿ (ಪಾಠಾಂ. 
ಲಿ)ಸಿ ಮೈ ಮುಜ್‌ ಯಲನಿಲಜನೆಕ್ಯತುಳದಲಿ ಮೇಲೆ ಹಾಯ್ಡನು ಕಾಣದಹಿ 
ಪತಿಯ (ಕುವ್ಯಾಆ. ೧೩-೩೩). ಇಕ್ಕಲಿಸು : ೧. ನೆಲನಿಕ್ಕಲಿಸೆ ಬಿಜುವರಿ 
ಗಳಲಿ ತೇರೈಸಿದವು ತೇರುಗಳು (ತೊರರಾ. ೬-೧೩-೨೨). ೨. ಪಟುಭಟ 
ರಿಕ್ಕಲಿಸಿ ಬರೆ ಕಂಡು (ನಳ ಚ. ೯-೨೪). ೩. ಅಗಲಿಸು; ವಿಸ್ತಾರ 
ವಾಗಿಸು: ಬಲಿದು ಮಕುಟಾವಳಿಯ ಶೋಣಿತ ಪಳಿಯ ರಕ್ಕಸ ದೇಸಿ 
ಯಲಿ ಬಿಗಿದೆಳೆನ ಹಾಹೆಯನೋಜಿಗೊಳಿಸಿಕ್ಕಲಿಸಿ ಪದಯುಗವ ಅಳುಕ 
ದಂದು ಹರಾದ್ರಿಯನು ಕಿತ್ತಿಳೆಯನಗಲಿಸುವಂತೆ ಬಾಹಾಲುಳಿತ ಬಲನೆತ್ತಿ 
ದನು ನೆಲನೊಲೆದಾಡಲೆಡಬಲಕೆ (ತೊರರಾ. ೧-೧೫-೧೯). 

[ಇಕ್ಕರ್ಕೆ + -ಇಸ್ಕು] 


ಇಕ್ಕರಿಸು 


ಇಕ್ಕರಿಸ್ಕು (ಕ್ರಿ). ರಭಸದಿಂದ ಇಕ್ಕು; ಹೊಡೆ ; ಅಪ್ಪಳಿಸು: ಹೆಂಗಸು | 
ಬಗ್ಗಿನಿಂತು ಗುರಿಯಿಟ್ಟು... ಚೆಂಡಿಗೆ ಗೋಲ್ಭಕೋಲಿನಿಂದ ಇಕ್ಕರಿಸಿದಳು 
(ರಕ್ತಥ್ವ. ೧೩೦) ; ಪೋಲೀಸರು ಜಗ್ಗಾನನ್ನು ಸುತ್ತುವರಿದು ಕೈಬಡಿಗೆ 
ಬಂದೂಕುಗಳಿಂದ ಇಕ್ಕರಿಸತೊಡಗಿದರು(ಕಸ್ತೂರಿ. ೧-೩-೧೯೬೫, ೧೨೧) ; 
ಡಬ್ಬಿಯನ್ನು ತಂದು ತಾಯಿಯೆದುರು ಇಕ್ಕರಿಸಿದನು (ಗಂಮಾಯಿ. ೪೯). 

[1] 

ಇಕ್ಕರೈ (ನಾ). ಎರಡು ಕರೆ, ದಡ, ಅಂಚು : ಗರಗರನೆಯ್ದುವ 
ಗಂಗಾಡೇವಿಗೆ ಧರಣೀದಯಿತೆ ಧವಲಚಾಮರಮಂ ಹರಿಸಮೊದವೆ 
ಹಲವಂ ಡಾಳಿಸುವಂದದೆ. , . ಕಾಶಪ್ರಸವಂ . . . ಬೆಳೆದೊಪ್ಪಿದು, 
ಹ ಕೆಗಳೊಳು (ಜಯಕಾ. ಜತ, [ಇರ್‌ (ಆ ಎರಡು) + ಕರ್ಮ) 

ರ್ಶ (ನಾ). ಈಚೆಯ ದಡ; ಹತ್ತಿರದ ದಡ (ಸ್ಕಾಂಡರ್‌). 
[ಈ್ಯ (ಆ ಇದು) + ಕ್ಕೆ. / ತಮಿ. ಇಕ್ಕರೈ] 

ಇಕ್ಕರ್ತರು "ಇರ್ಕರ್ತರು' ನೋ. 

ಇಕ್ಕಲ "ಇಕ್ಕಲ್ಮು' ನೋ. 

ಇಕ್ಕಲಿಸು "ಇಕ್ಕರಿಸ್ಕು' ನೋ. 

ಇಕ್ಕಲ್ಲು, ಇಕ್ಕಲ (ನಾ). ರಾಶಿ; ಬಣವೆ; ಮೆದೆ: ಗೋದಿಯ 
ಹುಲ್ಲಿನ ಇಕ್ಕೆಲನ್ನ್ನು ಕಾಯ್ದು (ಬೆಳುಮ. ೧೯೯); ಜೋಳವನ್ನು ಕಿತ್ತಿ 
ಇಕ್ಕಲು ಹಾಕಿದ್ದನು (ಗ್ರಾಮಾಯ. ೨೧೪). ಇಕ್ಕಲ: “ಒಟ್ಟು, ಗುಂಪು, 
ಗೂಡು, ಇಕ್ಕಲ, ಬಣಬೆ [ಬಣವೆ]? (ಕಂನುಹು. ೮೦); ಭೂಮಿ 
ಯಲ್ಲಿ ಒಟ್ಟಿದ್ದ ಇಕ್ಕಲಗಳಿಗೆ (ಮನೆಬೆ. ೩೧). [ಇಕ್ಕು * -ಅಲು?] 

ಇಕ್ಕಲ್ಲು "ಇರ್ಕುರ್ಟ್ಮು' ನೋ. 

ಇಕ್ಕೆಲ್ಲು (ಕ್ರಿ). ಇಕ್ಕು; ಕೂರಿಸು (?): ತುಜುವನು ಮರಳ್ವಿಯಂ 
ಮಿರವಿ ಸತ್ತ ಕಲಿ « ೬ ದೇವಕಂನಿಕೆಯರು ವೊಯ್ದು ದೇವರ ವರಾಸನ 
ದಲ್ಲಿ ಇಕ್ಕಲ್ಸಿದರು (ಎಕ. ೫೪1, ಚಿಕ್ಕನಾ. ೪೧-೪ ; 1301). (2) 

ಇಕ್ಕವಲು (ನಾ). ಎರಡು ಕವಲು, ಶಾಖೆ: ಒಂದೇ ರಾಗದಲ್ಲಿ 
ಇಕ್ಕವಲನ್ನು ನೋಡಿರಿ (ನಾಡೋಜ. ೨೩೧) ; ಇಕ್ಕವಲಾದ ಸೊನ್ನೆಯ 
ಬೀದಿಯಲ್ಲಿ ಹರಿದರೂ ಒಂದಾದ ಬಿತ್ತಿನಲ್ಲೇ ಬಂದು ಬಿತ್ತುವುದು 
(ನಡೆದಾ. 1, ೪೩೯). [ಇರ್‌ (ಆ ಎರಡು) * ಕೆವಲ] 

ಇಕ್ಕಳ "ಇರ್ಕುಟ್ಕ್‌ಾ' ನೋ. 

ಇಕ್ಕಳ್ಳೆ "ಇರ್ಕುಳ್ಯ' ನೋ. 

ಇಕ್ಕಳು "ಇರ್ಕುಟ್ಟ್‌? ನೋ. 

ಇಕ್ಕಾಟಿ (ನಾ). ಬಡಿದಾಟ, “ಹಾಕಾಟ; ವಾದ; ವೈರತ್ವ” 

(ಇಕ್ಕು, * ಆಟ] 

ಇಕ್ಕಾಲು "ಇರ್ಕಾಲು? ನೋ. 

ಇಕ್ಕಿಡು (ಕ್ರಿ). ಬಿಟ್ಟುಹೋಗು ; ಬಿಸಾಡು; ವಿಸರ್ಜಿಸು : ಭೋಜನವ 
ಮಾಡಿ ಭಾಜನವನಿಕ್ಕಿಟ್ಟು [ಪಾಠಾಂ. ಇಟ್ಟು] ಹೋಹ ಹಿರಿಯಂಗೆ ಭಂಗ। 
ನೋಡಾ (ಅವಚಂ. ೩೯-೧೬೯) ; ನಳರಾಜ ಬಲ್ಲಿದನೆಂದಡೆ ತನ್ನ ಸತಿಯ 
ನಿಕ್ಕಿಟ್ಟು ಹೋಗಲದೇನು (ಚನ್ನವ. ಕ. ೪೮೧). [ಇಕ್ಕು * ಇಡು] | 

ಇಕ್ಕಿನಿ (ನಾ). ಎರಡು ಕಿವಿಗಳು: ಹೊಂಗಜಕಿವೂನಿನೆಸಳುಗಳ ವೋಲೆ 
ಗಳನಿಕ್ಕಿವಿಯೊಳಿಕ್ಸಿ ( 

ಇಳ್ಕಿಸು, ಇಕಿಸು (ಕ್ರಿ). ೧. ಹಾಕಿಸು; ಇರಿಸು; ಇಡಿಸು; 
ಸ್ಥಾಪಿಸು: ಅವರಣ್ಣಂ ಕುನ್ನಿಗನಿಕ್ಕಿಸಿದನೀ ಕಲ್ಲಮ್‌ (ಸೌಇಇ. 1-1, 
೨೯೯-೬; 10ನೆಯ ಶತ) ; ಇವಂ ಹಿಡಿ ಕಂಸ ನಿನ್ನ ಭಂಡಾರದೊಳಿಕ್ಕಿಸೆಂದು 
ಬಿಸುಟಿರ್‌ ನಿಜಹಸ್ತದ ದಂತಯುಗ್ಮಮಂ (ಜಗವಿ. ೬-೬೧); ಗಗನತಲದಿಂ 
ನೆಲಕ್ಕೆ ಪರ್ಣಲಘುವಿದ್ಯೆಯಿಂ ಯುಧಿಷ್ಮಿರನ ಪಾದೋಪಕಂಠದೊಳಿಕ್ಕಿಸು 
ವುದುಂ (ಮಹಾನೇ. ೧ರ-೫೧ ವ); ಕಂಬಳಿಯನಿಕ್ಕಿ ಸಿಯದಜ ಮೇಲೀಶ್ಚರ 


(ಜಾನಕೋ. ೧೬). 


A ೬೪೬ 


5 


10 


15 


25 


30 


35 


ಸಾಳ್ವಭಾ. ೫-೮). [ಇರ್‌ (ಆ ಎರಡು) + ಕಿವಿ) |40 


45 


ಇಕ್ಕು 


ಸಮಾರಾಧನೆಗೆ ಕುಳ್ಳಿರ್ದು (ಬಸ ಪು. ೧೨-೧೬); ಸಲ್ಲದ ಮಾತನಾಡಿದೆ 
ನೆಂದು ಕೋಪಿಸಿ ಕಬ್ಲಗಾಣದೊಳಿ ಕ್ಸಿ ಸೆನ್ನ್ನೆ (ಮೋಹತ. ೩೭-೨೧). 
೨. ಕಟ್ಟಿಸು; ಮಾಡಿಸು: ಹೊಸಕೆರೆಯ ಕಟ್ಟಸಿ ತೂಂಬನಿಕ್ಕಿಸ 
ಭೂಮಿಯಂ ತಿಟಕ್ಸಿ ಸೋಮೇಶ್ವರ ದೇವರ ದೇಗುಲವ ಅಳಿನಂ ಸೋದಿಸಿ 
(ಎಕ ೫, ಚಿಂಶಾಮ. ೩೦-೧೦ ; 1047) ; ಶಿವಭವನಮಂ ಮಂಟಪವನಭಿ 
ನವವೆಸೆಯೆ ಮಾಡಿಸಿಯದಣಜ ಸುತ್ತಿವಕೆ ಕೋಂಟಿಯಸನಿಕ್ಕಿಸಿದನಗಳುಗಳ 
ನಗುಳಿಸಿದನು (ಬಸಪು. ೧೬೯) ; ಬಾದಾವಿಯ ದುರ್ಗದ ಕೋಟಿಯನೂ 
ಯಿಕ್ಕಿಸಿ... ವೃದ್ಧಿಯಾಗಬೇಕೂಯೆಂದು (ಇಆ. ೪, ೨೦-೧೪ ; 1533). 
೩. ಮುಚ್ಚಿಸು; ಭದ್ರಪಡಿಸು: ನೀಂ ನಗರಿಯಂ ಪುಗಲುಬೇಡಾ 
ನಾಳಿನುದಯಕ್ಕೆ ಕೋಂಟಿಯನಿಕ್ಕಿಸಿದ ಬಳಿಕ ಪಾಳೆಯಂ ಸಹಿತ ಬಿಜಯಂ 
ಗೆಯ್ವುದು (ಸಮ್ಮಕ್‌. ೨-೫೨). ೪. ಊಟಹಾಕಿಸು ; ಬಡಿಸು: 
ತಾಂ ಕುಡುವುದು. » ತಾನುಂಬುದು ಮಗುಟ್ಟವರ್ಗಿಕ್ಕಿಸುವುದು 
ಎಂದಿಂತು ಪ್ರೀತಿಯಾಣುತೆಜನಕ್ಕುಂ (ಪಂಚತಂ. ೧೨೫-೧೬); ಸತ್ಯಭಾಮೆ 
ಸಮಕ್ಷದೊಳಿರ್ದು . . . ಸಮಸ್ತ ಭಕ್ಷ್ಯ ಶಾಲ್ಯೋದನ ಸಂಭಾರೋಪದಂಶ 
ಸಮನ್ವಿತಮಿಕ್ಕಿಸುವುದುಂ (ಮಹಾನೇ. ೬-೧೩೧ ವ) ; ಪಾಲು ಫೊಂಗಲಿಕ್ಕಿ 
ಸಯ್ಯ (ಗೋಹಾಡು. ೧೧೦). ಇಸು: ೨. ಕೆಯ ಕಟ್ಟಿ ಕಲ್ಲತುಂಬ 
ನಿಕಿಸಿದ ಮಂಗಳ (ಮೈಆರಿ. ೧೯೩೨, ೧೧-೫ ; 886). 
ಇತ್ಯಿಸಿಕೊಳ್‌ ಎ ಕೈಕೊಳ್ಳು; ಸ್ವೀಕರಿಸು: ಯತಿಗಳಿಂಡೇಗಿಸಿ 
ಕೊಳುತ ಕಾಣ್ಯೆಗಳುಮಂ ವ್ರತಿಗಳಿಂದಿಕ್ಕಿಸಿಕೊಳುತ್ತೆ (ಚಿಬಪು. ೩೫-೧೬). 
(ಇಕ್ಕು, + -ಇಸ್ಕು] 
ಇಕ್ಕಿಸ್ಕು (ಕ್ರಿ). ಮರಳಿಸು; ಹಿಂತಿರುಗುವಂತೆ ಮಾಡು: ಕೇಸರಿ 
ತೊಜವಾಳ್ಳನಾ ಮಗನ್‌ ಆಲನ ತೊಜು ಇಕ್ಕಿಸಿ ಬಿಲಕ್ಲೊನ್‌ (ಎಕ. 2೭ 
(5), ಮುಳಬಾ. ೧೫೬-೬ ; 8ನೆಯ ಶತ) ; ನೆಲ್ಲಿಗೆಜಿಯ ತುಜುಗೊಣ್ಣಲ್ಲಿ 
ತುಜುವನಿಕ್ಕಿಸಿ ರೊಸಗರಲಯನ್‌ ಪೊಸಮೆಣ್ಣಿ ಸಗಮೇಜಾದನ್‌ (ಎಕ. 
1X (5), ಹೊಸಕೋ. ೯-೩; 875); ಪೆರ್ವಯಲ ಕೊಜ್ಲಣಿ ಪುಯ್ಕಲ್ವ 
ರಿದು ಬಯಲ್ಲಾಡಿನುಳ್‌ ಕಾದಿ ತುಜುವನಿಕ್ಕಿಸಿ ಬಯಲ್ನ್ನಾಡನನೊಡೆ ಕಾದಿ 
(ಎಳ. 1೪, ಹೆಗ್ಗಡೆ. ೧೦೩-೯ ; 910). [ಇಕ್ಕು ? + -ಇಸ್ಕು] 
ಇಕ್ಕಿಸ್ಕು (ಕ್ರಿ). “ಒತ್ತಾಯದಿಂದ ತುಂಬು; ಹಾಕು; ತೋಡಿ 
ಹಾಕು” (ಜಾನಕೋ. ೧೬). [ಇಕ್ಕು * -ಇಸ್ಕು] 
ಇಕ್ಕು (ಕ್ರಿ). ೧. ಇರಿಸು; ಮಡಗು; ಇಡು; ಹಾಕು: ರಾಹುಗೆ 
ವಾಯುಪಥಾಗ್ರಮೆಂಬ ಪೆರ್ಮಡಕೆಯೊಳಿಕ್ಕಿ ಕೊಟ್ಟ ಪೊಸಬೆಣ್ಣೆವೊಲಿ 
ರ್ದುದು ಚಂದ್ರಮಂಡಲಂ (ಕಾವ್ಯ ಸಾ. ೯೩೮ ಶೂದ್ರಕ); ಒಂಬತ್ತು 
ತಿಂಗಳ ಗರ್ಭಿಣಿಯಂ ಪೊತ್ತು ಪೋಗಿಯಾಕೆಯನಲ್ಲಿ ಕ್ಸಿ ಇಂತೆಂದರ್‌ 
. ಕ್ಷಮಿಯಿಸಿಮರಸನ ಬೆ ಸದೊ ೪೯ ತಂದಿಕ್ಕಿದೆಮೆಂದು ನುಡಿದು 
ಪೋದರ್‌ (ವಡ್ಡಾರಾ. ೧೧೨-೭೬) ; ಅವರವರ ಪಡೆದ ಪ್ರತಿಪತ್ತಿಗಳನಜ 
ದಿಕ್ಶಿದ ಲೋಹಾಸನಂಗಳೊಳಂ (ಪಂಪಭಾ. ೯-೨೮ ವ) ; ಒದವಿದ ಚಿಂತಾ 
ಭಾರದೆ ಕದಪಿನೊಳಿಕ್ಕಿರ್ದ ಮುನಿಯ ಕರನಖರುಚಿಗಳ್‌ . . , ಬೆಳಗಿ 
ದುವು (ಕಾದಂಪೂ. ೮೩೨); ತೆಗೆವೆರಳುಗೋಲಿನ ಕೊಬ್ಬಿನಾಳೆಚ್ಚಾಡಿತಿಕ್ಕಿದ 
ಮಂಡಿ ಚಂಡಿಸದೆ (ಕುವ್ಯಾಭೀ. ೪-೧೨) ; ಪುರುಷಪ್ರಮಾಣ ಕೇಶವನಡ 
ಗಿಸಿ ಸಿರಿದುಬುಬಿಕ್ಕಿ (ಭರಚ. ೬-೪೨). ೨. ಧರಿಸು, ತೊಡು: ತುಜುಂ 
ಬಿದ ನವಮೂಲಿಕಾಕುಸುಮಮಿಕ್ಕಿದ ಮುತ್ತಿನ ಲಂಬಣಂ (ಕಾದಂಪೂ. 
ಕೊರಲೊಳಿಕ್ಕಿದೆಕ್ಕಸರದ ಕೆಂಬಟ್ಟಿಯ ತೊಂಗಲ* (ಮಲ್ಲಿಪು. 
೪೨೯೬) ; ಅಜಾಂಡಕುಳಜಾಳಮಂ ಮಣಿಮಾಡಿ ಕೊರಲೊಳಿಕ್ಕುವ 
(ಸಿದ್ಧರಾ. ೧-೨೦). ೩. ಲೇಪಿಸು; ಬಳಿ; ತೊಡೆ: ನೊಸಲೊಳಿಕ್ಕಿದ 
ನುಂದವಪ್ಪ ಚಂದನದಣ್ಣಿನಿಂ ಪತ್ತಿ ಪಗಿಲ್ಲು ಬೆಳ್ಳರಿಸಿದಳಕ ನಿಕರಮುಂ 
(ಕಾದಂಪೂ. ೪೯೯೦); ಪಟಪುಎ ನರೆಗಿಕ್ಕುವ ಕರ್ಪು (ಶಮದ.: ಪರಿ. ೨). 


೫೮೨) ಣೆ 


ಇಕ್ಕು ೬೪೪ 
೪. ಮುಡಿಸು; ತೊಡಿಸು : ಜಯಂಗೆ ಜನ್ಮಾಂತರ ಪ್ರೇಮಪ್ರೇರಣೆಯಿಂ 
ಸ್ವಯಂವರಮಾಲೆಯಸನಿಕ್ಸಿದಳ್‌' (ಚಾವುಂಪು. ೭೯-೨೦); ಕರಮೆಸೆ 
ದಿರ್ದುದು ಚಪಳೆಗೆ ಸಿರಿಗಿ ಕ್ಕಿ ದ ನಿಯಮನಿಗಳಮೆನೆ ಭುಜಗಯುಗಂ 
(ಕಾದಂಪೂ. ೩೧) ; ಗಗನಸ್ತಂಬೇರಮಕ್ಕಿಕ್ಕಿದ ಮೊಗವಡಮಂ ಪೋಲ್ತು 
ಫೇನಪ್ರತಾನಂ ಮುಗಿಲಂ ತಳ್ಳೊಯ್ಯೆ (ಮಲ್ಲಿಪು. ೨-೧೦) ; ಸೆಳ್ಳು ಗುರ್ವೆರ | 5 
ಲಿಂಗೆ ಮಾಣಿಕದುಂಗುರೆಗಳನಿಕ್ಕಿದರು (ಮೊ ಹ ತ. ೨೩-೪೨); ಮಕ್ಕ 
ಳಿಲ್ಲದ ಸಕಲಸಿರಿ ಶವಕಿಕ್ಕಿದಮಳಾಭರಣವಿಭ್ರಮ (ತೊರರಾ. ೧-೪-೩). 
೫. ಸುರಿ; ಸುರಿಸು; ಚೆಲ್ಲು: ಮಗುಲ್ವಾ. ಸತಿಯಿಕ್ಕಿದ ಕಣ್ಣನೀರ 
ಧಾರೆಗಳೊಳೆ ನಾಂದು (ಪಂಪಭಾ. ೫-೧೦); ಚಿಂತಾಬ್ಧಿ ನಿಮಗ್ನರಾಗಿ 
ಕಣ್ಣೀರನಿಕ್ಕುತಿರೆ (ಸುಕುಮಾ. ೨-೨೯) ; ವನಿತಾಕದಂಬಮಿಳ್ತುವ ಧವಳಾ 
ಕ್ಷತಂ ಕುಡುವ ಚಂದನಂ (ಜಗವಿ. ೮-೨). ೬. ತೊರೆ; ಬಿಟ್ಟು ಹೋಗು: 
“ಇಕ್ಕು-ತ್ಯಾಗ, ಹನನಯೋಃ (ಹೊಡೆ)” (ಶಮಧಾ) ; ನೋನ್ಮು ತನ್ನೇಹ 
ಮಿಕ್ಕಿ... ಶಿವನಿಲೆ ಪಡೆದಾನ್‌ (ಎಕ. 11, ೮೪-೩ ; 700) ; ಭೀರುಗಳಂ 
ಗ ಭಯದುಟ್ಟುದನಿಕ್ಸಿ ನಿಲುವರಂ (ಎಇ. XX, ೧೨-೨೩ ; 1167) ; 
ಸಿಕ್ಕಿದೆಯಲಾ ಸ್ವಾಮಿದ್ರೋಹಿಗಳಿಕ್ಸಿ ಹೋದರೆ ಭೀಮ ಫಲುಗುಣರು|15 
(ಕುವ್ಯಾಕ, ೧೧-೫೭). ೭. ಕೆಡಹು; ಒಗೆ; ಬಿಸಾಡು; ಬಿಸಾಕು : 
ಪರಿದಡರ್ದಂತದಲ್ಲಿಂದಂ ತೆ ನ್ನ್ನ ನಿ ಕ್ಕಿ ಮಲಯಾವತಿ ಶತಖಂಡಮಾಗಿ 
ಬಿಬ್ಬು ಸತ್ತತ್ತು (ವಡ್ಡಾರಾ. ೩೮-೩) ; ಭುಜಬಲಿ ಸಕಳಾವನಿತಳವಲ್ಲಭನಂ | 
ಭೋಂಕನೆತ್ತಿ ಪೊತ್ತಿರ್ದನಿಕ್ಕಲೊಲ್ಲದೆ ನೆಲದೊಳ್‌ (ಆದಿಪು. ೧೪-೧೧೧); 
ಅಂತು ನೆಲಕ್ಕಿಕ್ಕಿ ಗಂಟಿಲಂ ಮೆಟ್ಟಿ ದಾಗಳ್‌' (ಪಂಪಭಾ. ೮-೨೨ ವ). | 20 
೮. (ಚಾಮರ, ಬೀಸಣಿಗೆ ಮುಂತಾದುವುಗಳಿಂದ) ಬೀಸು; ಉಪ 
ಚರಿಸು : ಸುದತಿಯರಿಕ್ಕೆ ಚಾಮರಮಂ (ಪಂಪಭಾ. ೫-೧೦೫) ; ಇಕ್ಕುವ 
ಚೆಂಬೊನ್ನ ಕಾವ ಚಮರೀರುಹಂಗಳೊಳಂ (ಶಾಂತಿಪು. ೩-೫೧) ; ಸೂಳ 
ಆದಿಕ್ಕುವ ಚಾಮರಗ್ರಾಹಿಣಿಯರೊಳಂ (ಗಿರಿಕ. ೨-೧೦೫ ವ) ; ಚಾಮರವ 
ಸನತ್ಕುಮಾರ ಮಾಹೇಂದ್ರರಿಕ್ಕುವರು (ಶಾಂತೀಚ. ೭-೫೪). ೯, (ಪಗಡೆ 125. 
ಹಾಸು, ಬಲೆ, ಬಟ್ಟಿ ಮುಂತಾದುವುಗಳನ್ನು) ಹಾಸು; ಹೆರಡು ;| | 
| 


10 


ಹರಹು: ಅಂತು ಪೂಡಿಕೊಂಡು ಸಾಟವಾಗಗೆಯನಿತ್ಕ ಲ ಳ್ಟುದುಳ. 

(ಪಂಪಭಾ. ೬-೭೧ ವ) ; ಮುನಿನಿವಹಮಾಜಲಿಕ್ಕಿದ ತನುತರ ಕಾಷಾಯ | 
ವಲ್ಯ ವಸನಂಗಳಂ (ಕಾದಂಪೂ. ೨೭೫) ; ಎಲೆ ನೀನಾರೇಕಿಕ್ಕಿದೆ ಬಲೆಯಂ | 

ಪೇಟಣ್ಣ (ಕಾದಂಉ. ೭೩೯). ೧೦. ಪ್ರಯೋಗಿಸು; ಉಪಯೋಗಿಸು ; ,30 
ಬಳಸು; ನಿಯೋಜಿಸು : ನೀವೆತ್ತಾನುಂ ಮರುಳ್ಳೊಂಡಿರೋ ಮರುಳಿಕ್ಕಿ | 
ಅಟ್ಟು ದನುಂಡಿರೋ ಪೇಟಂ (ಪಂಚತಂ. ೧೪೬-೧೯) ; ಕುತ್ತಕ್ಕೆ ಮದ್ದ | 
ನಿಕ್ಕದೆ ಕುತ್ತಂ ಪೋಗೆಂದೊಡಂತೆ ಪೋಕುಮೆ (ಸಮಪ. ೧೧೨೯೪); | 
ಪೊಸಕನ್ನಡದಿಂ ವ್ಯಾವರ್ಣಿಸುವೆಂ ಸತ್ಯೃತಿಯನೆಂದು ಕನ್ನಡಮಂ 
ಚಿಂತಿಸಿ ಕೂಡಲಾಜದಕ್ಕಟಿ ಮಿಸುಕದ ಸಕ್ಕದವನಿಕ್ಕುವವನುಂ ಕವಿಯೇ 
(ಧರ್ಮಾಮೃ. ೧-೪೧) ; ಕರಗಸ ಗಾಳ ನಿಚ್ಚಣಿಗೆ ದಬ್ಬುಕಮೆಂಬಿವನಿಕ್ಕಿ 
ಕಾದಿ ನಿತ್ತರಿಸದೆಯೋಡಿಹೋದ ಬೆ ಳ್ಳೈ ರಳೆಯ (ಸೌಇಇ, 2-1 


I 
೨೭೬-೩೩ ; 1183) ; ಬಗೆಯದೆ ಸತೃಣಾಭ್ಯವಹಾರಿಗಳುಸಿರ್ವರ್‌ ಗದ್ಯ | | 


+ 


35 : 


ಕಾವ್ಯದೊಳ್‌ ನಿರ್ಬಂಧಂ ಪುಗದೆಂದರೋಚಿಗಳದಂ ತೆಗಟಕಿಂದಾ ಗದ್ಯ 
ಪದ್ಮಕಾವ್ಯದೊಳಿಕ್ಕ ರ್‌ ( ಶಮದ. ೬೦); ವರಿಸವೈದಜತೊಳೋದ ಕುಳ್ಳಿರಿಸಿ | 40! 
ಯೋದಿಸದೆ ಎರಡಾಜು ಸಂವತ್ಸರದ ಮೇಲೆ ನಮಗುಳ್ಳ ಹರದಿಕೆಯ ವೆನ | 
ಹಾರದುದ್ಯೋಗಕಿಕ್ಕಡೇ (ಸಮ್ಯಳಾ. ೧೦-೬). ೧೧. (ಬಾಗಿಲು, ಪೆಟ್ಟಿಗೆ : | 
ಮುಂತಾದುವುಗಳನ್ನು) ಮುಚ್ಚು; ಹೆಚ್ಚು: ಸಲ್ಲಲಿತಾಂಗಿ ಬಾಗಿಲ | | 
ನಿಕ್ಕಿಕೊಂಡಾಣ್ಮನಲ್ಲಿಗೈದಿದಳೋಜಿಯಿಂದ (ಭರಚ. ೧೦-೨೨) ; ಪೊಳಲ | | 
ಪೆರ್ಬಾಗಿಲ್ಲಳಿಕ್ಕಿದುವು ಕೋಟಿಕೊತ್ತಳದ ಕಾವಲ್ಫಳ ೦ ಬಲಿದರಲ್ಲಲ್ಲಿ | 


(ಜೈಮಭಾ. ೯-೧೭); ಬಾಗಿಲು ಇಕ್ಕಿ ಚಿಲಕವನ್ನು ಹಾಕಿ (ಷೋಡಶ.೧೯೮). 


45 


ಇಕ್ಕು 


೧೨. ಇರಿಸು; ನಿಶ್ಲೇಷಮಾಡು; ಕಾದಿಡು : ಅನ್ಕಾಯದೊಳ್‌ 
ಪಡೆದರ್ಥಂ ನಡುನೀರೊಳಿಕ್ಸಿದೊಡಂ ಕಿಡುಗುಂ (ಧರ್ಮಾಮೃ. ೬-೧೨೮). 
೧೩. ನೀಡು; ಕೊಡು; ಉಣಿಸು; ಬಡಿಸು: ಮೆಪ್ಪಿಕ್ಸಿ ಪೊರದ 
ಪನ್ನಿಗಳ ನಿಜಿಯಲ್ಪನ್ಹಲ್ಲೀ (ಇಆ. ೩1, ೧೨೭-೯ ; 808) ; ಪರ್ವಮೆಂದು 
ತಣಿಯೆ ಉಣಲಿಕ್ಕಿದೆನೆಂದೊಡೆ (ವಡ್ಡಾರಾ. ೭೧-೧೩) ; ಎಂತಪ್ಪೊಡ 
ಮೆನಗೆ ಪುರುಷಭಿಕ್ಷಮನಿಕ್ಕಿಂ (ಪಂಪಭಾ. ೭-೩೪); ತಾನುಣ್ಣದ 
ಪೆಜರ್ಗಿಕ್ಕದ ... ಲೋಭಿಯ ಪೊನ್ನಂ (ಧರ್ಮಾಮೃ. ೨-೩೪); ಕೆನೆ 
ಮೊಸರ ಒಲನಿಂದಯಿಳ್ಯಿ (ಇಹರ. ದೇ. ೩೦-೮) ; ಇಕ್ಕುವುದು ಸುಂಕಮಂ 
ನೀಂ (ಬಂಹರಿ. ೯-೧೫); ಬೊಪ್ಪ ನಿಮ್ಮಡಿಯಾಲಿಗಳಿಗೌತಣವನಿಕ್ಳುವೆ 
ನೊರಸಿ ರಿಪುಬಲವ (ಕುವ್ಯಾದ್ರೋ. ೪-೪೧); ಇಕ್ಕಲಾಜದ ಕೈಯೆಂಜಲು 
(ಪುರಂದ. ೧-೧೩೧-೧) ; ಇಕ್ಕಿ ದಾತನು ಉಂಡು ನಕ್ಕು ಸ್ವರ್ಗಕೆ ಹೋಹ 
ಇಕ್ಕದವ ಹೋಹ ನರಕಕ್ಕೆ ಲೋಕದೊಳಗಿಕ್ಕಲೇಬೇಕು (ಸರ್ವಜ್ಞ. ೬೨೦). 
೧೪. ಹೊಡೆ; ಬಡಿ; ಕೊಲ್ಲು: “ಇಕ್ಕು - ತ್ಯಾಗ, ಹನನಯೋಃ 
(ಹೊಡೆ)? (ಶಮಧಾ) ; ಪತಿಯ ಬೆಸದಿಂದ ಮಹಿತರನತಿ ಕೋಪದಿನಿಕ್ಕಿ 
(ಎಇ. ೫, ೧೫೦-೨ ; 915) ; ಪಲರುಂ ತುಚಿಕಿಲಾಳ್ಗಳನಿಕ್ಕಿ (ಎಕ. 11, 
೧೩೮-೧೨ ; 940) ; ಸಂಗರದೊಳ೯ ಶಲ್ಕನನಿಕ್ಕಿ ಗೆಲ್ಲದಟಿನಾ ಭೀಮಂ 
ಗಡಂ (ಸಂಪಭಾ. ೪-೨) ; ಎನ್ನಣಂಗದಮ್ಮನನಿಕ್ಳಿದನಂ ಫೊರಳ್ಳಿ ಕೊಂದು 
(ಗದಾಯು. ೧-೧೯) ; ಬೆದಜಕಿ ಪುಲಿ ಬಾವಿಯೊಳ್‌ ಬಿರ್ದುದನಜಂದೊಡೆ 
ಗುಂಡುಗೊಂಡು [ಕೊಂದಿ] [ಪಾಠಾಂ. ಯಿ)ಕ್ಕ£ಕ್ಳು3ಗುಂ (ಸುಕುಮಾ. 
೭-೩೭) ; ಇಕ್ಕಿದರು ಸುರಗಿಯಲಿ ಕರಿಗಳ (ನಳಚ. ೯-೨೪). ೧೫. ಬಲಿ 
ಕೊಡು ; ತಳ್ಳು; ನೂಕು: ಹೆಜರ ಮಕ್ಕಳನಿಕ್ಳಿ ನೆಲೆಯನಜಕಿವುದನಿಳೆ 
ಯೊಳಗೆನ್ನಲ್ಲಿ ಮಾಳ್ಬರೇ (ಗಿರಿಕ. ೨-೩೦); ಇಕ್ಕಿದರಲಾ ರಾಜಪುತ್ರರ 
ನಕ್ಕಟಕಟಾ ಸ್ವಾಮಿದ್ರೋ ಹರು ಹೊಕ್ಕ ಮನೆ ಹಾಳಹುದಲಾ 
(ಕುವ್ಯಾದ್ರೋ. ೫-೮೦) ; ನೂಜುಮಕ್ಕಳನಿಕ್ಕಿ ಸಾಧಿಸಲಾಜನೇ ಜಯಸಿರಿ 
ಯನು (ಕುವ್ಯಾಕ. ೧-೮) 

ಇಕ್ಕಿ ಕೊಳ್‌, ಇಕ್ಕಿ ಕೊಳ್ಳು - ೧. ಇರಿಸಿಕೊ; ಇಟ್ಟುಕೊ; 
ಮಡಗಿಕೊ: ಬಲದೇವಂ ದುಯೊ೯ೇಧನ ಂಂಗಾಯು ಬರ್ಪಂತೆ 
ಪೆಗಲೊಳ್‌ ಹಲಾಯುಧಮಸನಿಕ್ಕಿಕೊಂಡು ಜಂಗಮ ಪರ್ವತಮೆ ಬರ್ಪಂತೆ 
ಬಂದು (ಪಂಪಭಾ. ೧೩-೮೮ ವ) ; ತದೀಯ ಚರಣಂಗಳಂ ತೊಡೆಯ 
ಮೇಲಿಕ್ಕಿಕೊಂಡು (ಕಾದಂಉ. ೬೩೧); ಕೀಲಂ ಕಳೆದು ನೆಲಕ್ಕೆ ಬೀಟಲೀ 
ಯದೆ ಪಿಡಿದುಕೊಂಡು ತಳದೊಳಿಳ್ಳಿಕೊಂಡು ನೋಡಿ (ಧರ್ಮಾಮೃ. 
೬-೮೦). ೨. ಧರಿಸು: ಲಲಿತಾಕೃತಿ ವಿಜಿತಮಕರಧ್ವಜಂ ಮರಕತ 
ಕುಂತಳಮನಿಕ್ಕಿಕೊಂಡು (ಪಾರ್ಶ್ವ ಪು. ೮-೩೦ ವ). ೩, ಮುಚ್ಚಿಕೊ; 
ಹಾಕಿಕೊ: ಕೇಶವನು ತನ್ನ ಕೋಣೆಯನ್ನು ಹೊಕ್ಕು ಬಾಗಿಲನ್ನು ಇಕ್ಕಿ 
ಕೊಂಡನು (ಸಮಜೀ. ೧೨೭). ಇಕ್ಕಿಮೆಟ್ಟು - ಕೆಡಹಿ ತುಳಿ; ಹೊಡೆದು 
ತುಳಿ; ಆಚೆಗೆ ತಳ್ಳು; ಅಡಗಿಸು: ಸೆಣಸಿಂ ಮಿಕ್ಕ ವದಿಂದಿಕ್ಕಿಮೆಟ್ಟ 
ದರೀ ಕಾಂತೆಯರೀ ಸರೋರುಹದಳವ್ರಾತಂಗಳಂ (ಆದಿಪು. ೭-೫೫); 
ಮುನ್ನಿನ ಕಬ್ಬಮನೆಲ್ಲಮಿಕ್ಕಿಮೆಟ್ಟದುವು ಸಮಸ್ತ ಭಾರತಮುಮಾದಿಪುರಾಣ 
ಮಹಾಪ್ರಬಂಧಮುಂ (ಸಂಸಭಾ. ೧೪-೫೯); ಮಗಧೇಶನನಿಕ್ಕಿಮೆಟ್ಟಿಪೆಂ 
ಲಾಳನ ಗಂಟಿಲಂ ಮುಜಂದಪೆಂ (ಸೌ ಇಇ. x1-, ೫೨-೧೫ ; 1007); 
ಮು ಕ್ಸ ಣ್ಣನನಿ ಕ್ಕ ಮೆ ಟ್ರ ಬಿಡೆ ತೊಟ್ಟಿ ನೆ ಜಡೆಯಂ ಕಿಟ್ತು ಬಟ್‌ಯ 
ಪೆಜಕಿಯಂ ತರ್ಪೆಂ (ಕ ಬ್ಬಿ ಕಾ. ೧೫೫). ಇಳ್ಕಿರ್‌ - ಧರಿಸಿರು; ಹಾಕಿ 
ಕೊಂಡಿರು: ಮುನ್ನಮೆ ಕೊರಲೊಳಿಕ್ಸಿರ್ದಕ್ಷಾವಳಿಯುಂ ಕಿವಿಯೊಳಿ 
ಕ್ವರ್ದ ಪಾರಿಜಾತ ಕುಸುಮಮಂಜರಿಯುಂ (ಕಾದಂಪೂ. ೮೯೦). 

(ದೇ. ॥ ತಮಿ. ಇಕು; ಮಲ. ಇಕಲ್‌ ; ತುಳು. ಇಕ್ಕಾವು, ಇಕ್ಕು 


“ತೆಳು. ಇಚ್ಚು] 


ಇಕ್ಕುಂಗೂಯ್‌ 


ಇಕ್ಕುಂಗೂಯ್‌ (ನಾ). (ಇತರರು) ಹಾಕುವ ಅನ್ನ; ಭಿಕ್ಷಾನ್ನ : 
ಪೆಜನಿಕ್ಕುಂಗೂಲಕೊಳಂ ಕೀಟಿಲೊಳಮಳನಿಗೆಟ್ಟರ್ಪ ನಿಮ್ಮಿರ್ಪದರ್ಕಂ 
ಮಜುಗುತ್ತಿರ್ಪಳ್ಗೆ ನೋಡಾದಲಟಲಂ (ಸಂಪಭಾ. ೮-೭೧); ಸಪತ್ನಿ ಸಿಯ | 
ರಿಕ್ಕು Sod ಬಯಸಿ ಪಾರ್ದಿರ್ಪ ವಿಷಾದಕ್ಕೆ ಗುಜಿಯಪ್ಪ ದುರ್ಯ | 
ಶಮಕು ೦ (ಪಂರಾಮಾ. ೬-೯೧). [ಇಕ್ಕು + Faw] | 

ಇಕ್ಕುಗುತ್ತ (ನಾ). ಇಕ್ಳುಮದ್ದಿನ ಪ್ರಯೋಗದಿಂದ ಉಂಟಾಗುವ 
ರೋಗ; ಕೈಮಸಕಿನ ರೋಗ: ತತ್ಸಾಮರ್ಥ್ಯದೊಳಿಕ್ಕು ಗುತ್ತಮೆಲ್ಲಂ 
ಕಿಡುಗುಂ (ಖಮದ. ೧೪-೧೬) ; ಅದಆ೨ಂ ಕಳ್ಳೆಯರಿಂ ಪುಟ್ಟದಿಕ್ಕು 
ಗುತ್ತಂ ಕಿಡುಗುಂ (ಖಮದ. ೧೪-೫೫). [ಇಕ್ಕು * ಕುತ್ತ] 

ಇಕ್ಕು ಗೋಳು (ನಾ). ಹಾಕುವ ಕೈಕೋಳ, ಜೇಡಿ (2): ಕರ್ತಾ 
ಸ ಕೆಮ್ಮ ಟದಲ್ಲಿ ಚಿಕ ಶೈ ಮಕ್ಕಳ ಕೈಯ el 
ನೋಡಾ ನಿತ್ಕತೃಪ್ತನೆಂಬ ಲಿಂಗ ಸಿಕ್ಕಿತ್ತಯ್ಯ ಭವದಾಸೆಗೊಡಲಾಗಿ | 
(ಮೋಳಿಮಾ. ೧೨೩-೪೭೯). [ಇಕ್ಕು + ಕೋಳ ?] 

ಇಕ್ಕುತೆಕ್ಕೆ (ನಾ). ಸರಿದೊರೆ; ಸರಿಸಮಾನ; ಈಡುಜೋಡು : ವರ 
ಭೋಗದಿಂದ ಶಚಿಯಲ್ಲಿ * * * ರೋಹಿಣೀಡೇವಿಯಲ್ಲಿ ಸುರುಚಿರ 
ಕಾಂತಿಯಿಂದಿಕ್ಕು ತೆಕ್ಕೆಯಾಗಿರ್ಪಳಾ ಪುರಚರಿತ್ರೋದ್ದಾಮೆ ... ಸೋಮೆ 
(ಸಮ್ಮಕ್‌. ೬-೧೦). [ಇಕ್ಕು + ತೆಕ್ಕೆ (ಆ ತಜಿ) 

ಇಕ್ಕುಪಡು " ಇಕ್ಳುವಡು' ನೋ. 

ಇಕ್ಕುಮದ್ದು (ನಾ). (ಇತರರಿಗೆ ಕೆಡುಕುಂಟುಮಾಡಲು) ಆಹಾರ | 
ದಲ್ಲಿ ಸೇರಿಸಿ ಹಾಕುವ ವಿಷ; ಕೈಮಸಕು: ಎನಗಿಕ್ಕುಮದ್ದಾದು 
ದಾಸಕ್ತಿ ದಿನದಿನಕೆ ಕೃಶಿಯಾದೆನು (ಪರಶು. ೨೪-೧೫). 

[ಇಕ್ಕು + ಮದ್ದು (ಆ ಮರ್ದು)] 

ಇಕ್ಕುಮುಡಿಗೆ. (ನಾ). ಒಂದು ಬಗೆಯ ಸವಾಲು: ಅವನಂಗಸಂಗ 
ದಲ್ಲಿರ್ದಕಾರಣ ಗೆಲವು ಸೋಲಕ್ಕೆ ಇಕ್ಕು ಮುಡಿಗೆ ಏಜುಮುಡಿಗೆ ಎಂಬ 
ಮತ್ಸರಕ್ಕೆ ಮುಂದುವಿಡಿದು ಮುಡುಹಿಕ್ಳಿ ಕೆಲೆದಾಡುವರನ್ನೆಲ್ಲ ತನ್ನು 
ಮನದಲ್ಲಿ ತಾವಜಕಿದು ಒಯ್ಯನೆ ತೊಗರಿ (ವಚಶಾ. 1, ೧೭೪-೧೯). | 
"ಏಅುಮುಡಿಗೆ' ಪ ಪರಾ. "(ಇಕ್ಕು 4 ಮುಡಿಗೆ] 

ಇಕ್ಕುವಡು, ಇಕ್ಳುಪಡು (ಕ್ರಿ). ಹೊಡೆಯಲ್ಪಡು; ಸೋಲು; 
ಪರಾಜಿತವಾಗು : ಸೆಜ್ಜೆವನೆಯೊಳ್‌ ಮೆಯ್ಕನೀಡಾಡಿ ದಾರುಣಮೆನಿಪ 
ದಾಹಜ್ವರದಿನಿಕ್ಕುವಟ್ಟಂತೇನಾನುಂ.. 
೨೦೬) ; ಮೂರ್ಛಾವೇಗದಿಂದಿಕ್ಳುವಟ್ಟನವೋಲ್‌ ಕೊಂಪಿಸಿ ಜೋಲ್ಡು 
(ಕಾದಂಉ. ೪೪೪). ಇಕ್ಕು ಪಡು: ಮೂರ್ತಿಬಲಮಿದಲ್ಲ ಮಲ್ಲನಂತಿಕ್ಕು | 
ಪಟ್ಟು ಬಾಹುಬಲವಿಲ್ಲದ ರಾಜಪುತ್ರನಂತೆ ತಕ್ಕು ಗೆಟ್ಟು ್ರಿ(ಶಾಂತಿಪು. ಜ| 
ರಾಜಸಿಂಹನೆಂಬರೆಸನಾತನುಂ . . . 
ಫೊಬಲ್ಗೆ ವಂದು ರಂಗದೊಳ ಗೆಲ್ಹೊಡಿಕ್ಕು ಪಟ್ಟ 
(ಚಾವುಂಪು. ೪೬-೪). [ಇಕ್ಕು * ಪಡ್ಡು] 

ಇಕ್ಕುಹ (ನಾ). ಇಕ್ಕುವಿಕೆ; ಹಾಕುವುದು: ಭ್ರೂಕುಟಃ - ಹುಬ್ಬು 
ಗಂಟಕ್ಕುಹ, ಮಿಥ್ಯಾಭಿಯೋಗಃ - ಇ್ಲದ ಹೊಲ್ಲೆಹನಿಕ್ಕುಹ (ಪರಂ 
ಕಿ). [ಇಕ್ಕು -ಹ್ಯ] 

ಇಕ್ಕುಳ್ಳ "ಇರ್ಕುಟ್ಕ್‌' ನೋ. 

ಇಕ್ಕುಳ್ಳ “ಇರ್ಕುಳ್ಯ' ನೋ. 

ಇಕ್ಕು ಳವಾಯ್‌ (ನಾ). ಇಕ್ಕಳದ ಬಾಯಿ : ಎಳ್ಚರದ ತರುಣ ಅರಸು ; 


. ಸ್ವಪ್ನದ ಸತ್ಯಲೋಕದಲ್ಲಿ ತೇಲುತ್ತಿದ್ದ ಧರ್ನೋಸ್ಮ ತ್ತನೊಬ್ಬ 
ಸಿಲ್ಕಿ ಜಜ್ಜರಿವೋಗುತ್ತಿದ್ದ ದ್ದ 


ಕವಯ; ಈ ನಡುವೆ ಇಕ್ಕುಳವಾಯ್ಗೆ 
ಪೆಂಡವಾಸ, ಅರಮನೆ, ಪ್ರಜಾವಳಿ (ಬೆಟ್ಟಅ. ೨೧೩-೫). 
[ಇಕ್ಕುಳ್ಳ (ಆ ಇರ್ಕುಟ್ಟ್‌) + ಬಾರ್‌] 


೭೪೫ 


*ಆರೊಳುಂ ನುಡಿಯದೆ (ಕಾದಂಉ |30 


ಸುಮಿತ್ರ ನೊಳ್‌ ಪೋರಲೆಂದಾತನ | 
ಸುಮಿತ್ರಂ ಸಿಗ್ಗಾ ಗರು (3 ಇಕ್ಕೆ ಕೆ (ನಾ). ಎರಡೂವರೆ ಹಸ್ತ ದಷ್ಟು : 


ಇಕ್ಷು 


| ಇಕ್ಕುಳಿ "ಇರ್ಕುಟ್ಟ್‌' ನೋ. 
ಇಕ್ಕುಳಿಕೆ (ನಾ). ಒಂದು ಗಿಡದ ಹೆಸರು: ಇಕ್ಕುಳಿಕೆ ಹಣಜೆಯಕ್ಕು? 
(ಮಂಗರಾ. ೩೩-೪೮); “ಇಕ್ಕು ಳಿಕೆ- ಇಕ್ಟ್ಯಾಲಿಕಾ” (ತದ್ಭಳೋ. ೩). 
[< ಇಂ. ಇಕ್ಸ್ಸ್ವಾಲಿಕ] 
5, ಇಕ್ಕು ಳಿಗೊಳ್‌ " ಇಟ್ಟುಳಿಗೊಳ್‌' ನೋ. 
| ಇಕ್ಕು ಳು "ಇರ್ಕುಬಕ್‌ ನೋ. 
ಇಕ್ಟುಲ್‌, ಆರ್ಕುಟ್‌ ನೋ. 
ಇಕ್ಕುಲಸ್‌ (ಇರ್ಕುಲಾಲ್ಲ' ನೋ. 
ಇಕ್ಕುಬಾಸು "ಇರ್ಕುಟಸು? ನೋ. 
10 ಇಕ್ಕೆ "ಇರ್ಕೆ? ನೋ. 
-ಇತ್ಛ "_ಇಕೆ' ನೋ. 
| ಇಕ್ಕೆಗೊಳ್‌ (ಕ್ರಿ). ನೆಲೆಯನ್ನು ಸೇರು; ಗೂಡುಸೇರು:. ಜಕ್ಕವಕ್ಕಿ 
| ಗಳಿಕೈಗೊಂಡವು ಪಕ್ಕಿಗಳು ಗಗನಕ್ಕೆ ನೆಗೆದವು ಸಿಕ್ಕಿದಳಿ ಹೊಣನಂಟ 
ವಜ್ಜಂಗಳ ಬಸುಜಕೊಳಿರ್ದು (ಬಸಪು. ೧೨-೪೮). 
[ಇಕ್ಕೆ (ಆ ಇರ್ಕೆ) + ಕೊಳ್‌] 
ಇಕ್ಕೆಡ (ನಾ). ಇಕ್ಕಟ್ಟಾದ ಪ್ರದೇಶ: ಬೆಟ್ಟಗಳ ಸಂದುಗಳಲ್ಲಿ ಇಕ್ಕೆಡ 
ದಲ್ಲಿ ಭಾಟಿಮಾರ್ಗ ಕ್ರೈ ಪಾರ್ಶ್ವದಲ್ಲಿ . . . ನಿದ್ರೆ ಹೋಗುತ್ತಿದ್ದನು 
(ಕೋಹಿನೂ. ೨೩). [ಇಕ್ಳು? (ಆ ಇಜುಕು) + ಎಡ (ಆ ಎಡೈ)] 
ಇಕ್ಕೆದಾಣ "ಇರ್ಕೆದಾಣ'”ನೋ. 


15 


[20] ಇಳ್ಳೆಯ್‌ «ಇರ್ಕೆಯ್‌? ನೋ. 


| ಇಳೆ "ಇರ್ಕೆಲ? ನೋ. 

ಇಕ್ಕೈವನೆ "ಇರ್ಕೆವನೆ' ನೋ. 

Ke; ್ಸಿಹಳ್ಳೆ (ನಾ). ಇರುವ ನೆಲೆ; ವಾಸಸ್ಥಾನ: ಅತ್ಮತೇಜಕ್ಕೆ ತರ್ಕದ 
ಗೆಲ್ಲ ಸೋ ಲಕ್ಕೆ ಇಕ್ಕೆಹಕ್ಕಿ[ಕೈ)ಗೆ ಹಕು ) ಗೊಡದಿರ್ಪವೇ" ಅಟಕವು 
(ಮೋಳಿಮಾ. ತ ಬ್ರ ; ಜಕ್ಕುಲಿಸಿದನು ಜಲಚರೌಘವನೊಕ್ಕಲಿಕ್ಕಿ ದನಾ 
ತಿಮಿಂಗಿಲನಿಕ್ಕೆ ಹಕ್ಕೆಯನಳಿದನಳಿಸಿದನಾ ಮಹಾಂಬುಧಿಯ (ನಿಭಾಗ. 
೩-೮-೨೦), [ಇಕ್ಕೈ (ಆ ಇರ್ಕೆ) * ಹಕ್ಕೆ (< ಪಟಕ್ಕಿ)] 

: ಇಕ್ಕೇರಿವರ "“ಇಕ್ಕೇರಿವರಹ' ನೋ. 

| ಇಕ್ಕೇರಿವರಹ, ಇಕ್ಳೇರಿವರ (ನಾ). ಇಕ್ಕೇರಿಯ ನಾಡಿನಲ್ಲಿ ಬಳಕೆ 
ಯಿದ್ದ ಒಂದು ನಾಣ್ಯ. ಔ ಈಗಿನ ಐದು ರೂಪಾಯಿಗಳಷ್ಟು ಬೆಲೆ 
ಯುಳ್ಳ ನಾಣ್ಯ (೪). ಇಕ್ಕೇರಿನರ : ದೇವಿಯಿಂದ ಇಕ್ಕೇರಿವರಗಳನ್ನು 
ಪಡೆದಕೆಂದೂ ಹೇಳಲಾಗುತ್ತಿದೆ (ಶರೀಫ. ೭೧). 

[ಇಕ್ಕೇರಿ * ವರಹ] 

"ಇರ್ಕೆಯ್‌ ನೋ. 


25 


ಇಕ್ಕೈ 

: ಬಟ್ಟಿ ಗೆಂದು ರಾಜಹಸ್ತದ 

| pe Ai ಕಳೆದು ವುಳಿದ re ಸ 21%, ೨೫-೫೧; 
1245). ಕ್ಕ (ಆ ಇರ್ಕೆಯ್‌) + ಅಕ್ಕೆ] 

'ಇಕ್ಕೊ " ಹ ನೋ. 

ಇಕ್ಕೋ "ಇಡೆಕೊಳ್‌? ನೋ. 

ಇಕ್ಕೊಳೆಗೆ (ನಾ). ಎರಡು ಕೊಳೆಗ: ದಿನವೊಂದಕ್ಸಿಕ್ಯೊಳಗಿಮ್ಮನ 
ಜೋಳಂ ಬೀಯಮಾಗಲ್‌' (ವ್ಯವಹಾ. ೨೧-೩೦). 

[ಇರ್‌ (ಆ ಎರಡು)* ಕೊಳಗ] 

ಇಕ್ಷು (ನಾ). ಕಬ್ಬು: ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಇಕ್ಟುವಿ 
ನೊಳಗಣ ಮಧುರ (ವಚರ. ೮೯); ಸಚ್ಚಿದಾನಂದಂಗಳಾತ್ಮಸ್ವಭಾನರಸ 
ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ ಇಕ್ಲುವೊಲ್‌ ಜೀವ, ಗಾಣದ 
ವೊಲ್‌ ಜಗನ್ಮಾಯೆ ಸಿಚ್ಚವಿಳೆಯಾಲೆಮನೆ (ಮಂಕುಕ. ೧೨೫). [ಸಂ] 


40 


ಇಕ್ಸುಕಾಂಡ 


ಇಶ್ಸುಕಾಂಡ (ನಾ). ಕಬ್ಬಿನ ಕೋಲು, ಜಲ್ಲೆ: ಕಂಡರಿಸಿದೊ 

ಡಿಕ್ಸ್ಟುಕಾಂಡಮೆನೆ ಸೀಯನೆ ಸದ್ರಸಮುಣ್ಮದಿರ್ದೊಡಂ... ಮನೋಜ್ಞಮೆ 
ಇವ್ಕಂ (ಉಜಶೇ. ೧-೫೧). [ಇಕ್ಲು + ಕಾಂಡ] 

ಇಕ್ಷುಕಾರ್ಮುಕ (ನಾ). - ಇಕ್ಸುಕೋದಂಡ ೨: ಇಕ್ಸುಕಾರ್ಮು 

ಕಾರಿಯ ಗೋಪುರದೆ ತೋರ್ಪ ಭರ್ಮಕಳಶ ಕಾಣುತ (ತ್ರಿಭುತಿ. ೩-೧೨). 
[ಇಕ್ಸು * ಕಾರ್ಮುಕ] 

ಇಕ್ತುಕೋದಂಡ (ನಾ). ೧. ಕಬ್ಬಿನ ಬಿಲ್ಲು. ೨. ಕಬ್ಬಿನ ಕೋಲನ್ನೇ 
ಬಿಲ್ಲಾಗಿ ಉಳ್ಳವನು; ಮನ್ಮಥ : ಇಕ್ಸುಕೋದಂಡ ಬಂದ ಸುರುಚಿರ 
ನವಗ್ರಹಂಗಳು ಬಂದರು (ಹಚಕಾ. ೧೪-೨). ಗ[ಇಕ್ಸು + ಕೋದಂಡ] 

ಇಕ್ಷುಖಂಡ (ನಾ). ಕಬ್ಬಿನ ತುಂಡು, ಚೂರು. 

[ಇಕ್ಷು * ಖಂಡ] 

ಇಕ್ಷುಗಂಧೆ (ನಾ). ೧. ಸಣ್ಣ ನೆಗ್ಗಿಲು ಗಿಡ. ೨. ಕೊಳವಳಿಕೆ ಗಿಡ. 
೩. ಬಿಳಿಯ ನೆಲಗುಂಬಳ ಗಿಡ. ೪. “ಕೊ ಟಸಾಲೆಗಿಡ” 
(ಅಮರ ಟೀಕೆ). [ಸಂ. ಇಕ್ಸುಗಂಧಾ] 

ಇಕ್ಷುಚಾಪ (ನಾ). ೧. ಕಬ್ಬಿನ ಕೋಲಿನಿಂದಾದ ಬಿಲ್ಲು: ಇದು |॥5 
ನಿನ್ನರ್ಚಿಸುವಿಕ್ಸುಚಾಪಂ (ಆದಿಪು. ೧೧-೧೨) ; ಆಂಗಜನಿಕ್ಸು ಚಾಸಮಂ 
ಪೂಜಿಸಿ (ಶಾಂತಿಪು. ೭-೧೩೨). ೨. ಕಬ್ಬಿನ ಕೋಲಿನಿಂದಾದ ಬಿಲ್ಲುಳ್ಳ 
ವನು; ಮನ್ಮಥ: ಅನುದಿನಮಿಕ್ಸು ಚಾಪನೆಳೆವೆಂಡಿರ ಪೆರ್ಮೊಲೆನೆಟ್ಟನಲ್ಲಿ 
ನೆಟ್ಟನೆ ನೆಲೆಗೊಂಡು (ರಾಜಶೇ. ೮-೩೯).' [ಇಕ್ಸು * ಚಾಪ್ಮ) 

ಇಕ್ಸುಜಂತ್ರ (ನಾ). - ಇಕ್ಸುಯಂತ್ರ: ಕ್ರಮ ತಪ್ಪದಿನಿದುಂಡು ಭ್ರಮೆ 
ಯೇಕೆಮಗೆಂಬೊಲ್‌ ನಿಮಿರ್ದಿಕ್ಸುಜಂತ್ರ ಕೂಗುವವೂ (ಭೈ ರವೇ. 
೧-೬೦). [ಇಕ್ಷು * ಜಂತ್ರ] 

ಇಕ್ಸುದಂಡ (ನಾ). ಕಬ್ಬಿನ ಕೋಲು, ಜಲ್ಲೆ: ಧನು ಕಾಮಂ 
ಗಿಕ್ಸುದಂಡಂ (ಆದಿಪು. ೩-೯೪); ತೆಳುಗಾಳಿಗೊಲೆವ ಮೇಲುದು ಗುಡಿ... 
ಫುರ್ಬಿಕ್ಲುದಂಡ . .. ಎಸೆದರಂತಾ ಸತಿಯರು (ಹಚಕಾ. ೪-೭); ದುಗ್ಗ 
ಳಾದೇವಿ ಹೊಲಬನೆಲ್ಲವ ತಿಳಿದು ಮಳಲಕ್ಕಿ ಹಿಡಿಯೆ ಕಯ್ಯಲಿ ಇಕ್ಟು | 
ದಂಡವೊಂದೇ ಕೊಡಲು (ಪ್ರೌಢರಾ. ೪-೬); ದ್ರಾಕ್ಷಿರಸವೇನಲ್ಲ ಜೀವನದ 
ತಿರುಳಾರ್ಗಮಿಕ್ಸುದಂಡದವೋಲಡು ಕಷ್ಟ ಭೋಜನವೆ (ಮಂಕುಕ. ೨೬೦). 

[ಇಕ್ಸು * ದಂಡ] 

ಇಕ್ಷುಧನ್ಹ (ನಾ). ಕಬ್ಬಿನ ಕೋಲನ್ನು ಬಿಲ್ಲಾಗಿ ಉಳ್ಳವನು; [30 
ಮನ್ಮಥ. (ಸಂ. ಇಕ್ಸುಧನ್ವನ್‌) 

ಇಕ್ಷುಪಯ (ನಾ). ಕಬ್ಬಿನ ಹಾಲು, ರಸ. "ಇಕ್ಸ್ಟುಪಯೋ 
ವಿಕಾರ” ಪರಾ. (ಸಂ. ಇಕ್ಸುಷಯಸ್‌ (ಇಕ್ಬು * ಪಯಸ್‌)) 

ಇಶ್ಸುಪಯೋನಿಕಾರ (ನಾ). ಕಬ್ಬಿನ ಹಾಲಿನಿಂದಾದ ವಸ್ತು; ಬೆಲ್ಲ; 
ಸಕ್ಕರೆ; ಕಲ್ಲುಸಕ್ಕರೆ; ಕಾಕಂಬಿ: ಇಕ್ಸುಪಯೋವಿಕಾರದಿಂ . . "| 
ಫಳಮಕ್ಕುಂ . .. ಮನುಜಂಗೆ Peed 


25 


35 


(ಜಾತತಿ. ೯-೧೯). (ಸಂ. (ಇಕ್ಸುಸಯಸ್‌ + ವಿಕಾರ)] 
ಇಕ್ಷುಪುಷ್ಟ (ನಾ). ಕಬ್ಬಿನ ಹೊ; ಸೂಲಂಗಿ : ಇಶ್ಷುಪುಸ್ಪದವೊಲೆನ್ನಯ 
ನಿಷಲಪುಷ್ಪದರ್ಶನಂ (ಸಂಸಭಾ. ೧-೧೧೭). (ಇಕ್ಷು * ಪುಷ್ಪ) 
ಇಶ್ಷುಯಂತ್ರ (ನಾ). ಕಬ್ಬಿನಿಂದ ರಸವನ್ನು ತೆಗೆಯುವ ಯಂತ್ರ; | 
ಕಬ್ಬಿನಗಾಣ: ಓರೋರ್ನರೋರೊರ್ವರನಿಶ್ಷುಯಂತ್ರಂಗಳೊಳ್‌ 
ಕಬ್ಬಂ ಪಿಟಿ ವಂತೆ ಪಿಲಕಿವರುಂ (ಆದಿಪು. ೫-೮೫ ವ); ಇಸ್ಷುಯಂತ್ರ 
ನಿವಹಂ ಮೊರೆವಬ್ಬರಮೆಂದುಮುಬ್ಬರೆಂ (ಪುಷ್ಪಪು. ೨-೪೯). | 
[ಇಕ್ಷು * ಯಂತ್ರ] | 
ಇಕ್ಷುರ (ನಾ). ಕೊಳಗುಳಿಕೆ; “ಕೊಳವಳಿಕೆ (ಅಮರ. ಟೀಕೆ). 
[ಸಂ.]- 


೭೪೬ 


0: 


45. 


ಇಗೆ 


| ಇಶ್ಸುರಳೆ (ನಾ). ಎಇಕ್ಷುರ: “ಕೊಳಗುಳಿಕೆ ಯಿಕ್ಷುರಕವಕ್ಕು” (ಮಂಗರಾ. 

(ಸಂ. 

ಇಕ್ಷುರಸ (ನಾ). ಕಬ್ಬಿನ ರಸ್ತ ಹಾಲು: ಫೃತ ಕ್ಷೀರ... ಇಶ್ಷುರಸ 
ಗಂಧೋದಕಾದಿಗಳಿಂ ಮಾಡುವ ಸವನಮುಂ (ಆದಿಪು. ೧೫-೧೩ ವ); 
ನವನಾಳಿಕೇರ ಜಲಪೂರ ಸಿತೇಕ್ಷುರಸಪ್ರವಾಹ ಮಾತೃಕಮೆನೆ ಸಂತತಂ 
ಬೆಳೆಯೆ (ಮಲ್ಲಿಪು. ೨-೧೬). [ಇಕ್ಷು ರಸ] 

ಇಕ್ಷುವಾಟಿ (ನಾ). ಕಬ್ಬಿನ ತೋಟ, ಗಡ್ಡೆ, ಕ್ಷೇತ್ರ: ಇಕ್ಷು 
ವಾಟಂಗಳೆಲ್ಲಂ ಪುಂಡ್ರೇಕ್ಷುವಾಟಿಂಗಳೆನಿಸೆಯುಂ (ಅಜಿ ಪು. ೪-೬೭ ವ); 
ಮೊರೆವುವು ಗಾಣಂಗಳಿಕ್ಷುವಾಟಾಂತರದೋೊಳ್‌ ( ಸುಕುಮಾ. ೯-೫೬). 

[ಇಕ್ಷು * ವಾಟ್ಯ) 

ಇಶ್ಲುವಾಟಿ (ನಾ). - ಇಕ್ಷುವಾಟಿ: ಇರ್ಡತ್ತಮೃತಾಕರಾನನಿಯವೋಲ್‌ 
ಫುಂಡ್ರೇಕ್ಷುವಾಟೀಕುಲಂ (ಜಗವಿ. ೨-೯). (ಸಂ. ಇಕ್ಷುವಾಟೀ] 

ಇಕ್ಷುವಿಶಿಖಾಸನ (ನಾ). ೧. ಕಬ್ಬಿನ ಬಿಲ್ಲು: ಇಸ್ಷುವಿಶಿಖಾಸನಕ್ಕೆ 
ಯಳಿಯೌಘಮೌರ್ನಿಯವುಭಯ ಕೋಪಿಂ£ಕೊದ್ರಿಂ]ಗೆಯಳವಡಿಸಿ 
(ನವಮೋ. ೬-೪೮). ೨. ಕಬ್ಬಿನ ಬಿಲ್ಲುಳ್ಳವನು; ಮನ್ಮಥ: *ಈಕ 
ನರ್ಧಾಂಗಿ ತಾ ಮಜಕಿಯಾಗೆ ಇಕ್ಷುವಿಶಿಖಾಸನನ (ಪಾಠಾಂ. ಮಧುಕರಶ 
ರಾಸನನ] ಅರು ಕಾಣದ ತೇೇದಿ ಕಳುಹೆ ಸರ್ವೇಶ ತಪಗೆಯ್ವುದನುಕಂದರ್ಪ 
ಕಂಡು ಕಾರ್ಮುಕಕಂಬನನುಗೆಯ್ದುನು (ಪ್ರೌಢರಾ. ೧೧-೧೬). 

[ಇಕ್ಷು * ವಿಶಿಖಾಸನ] 

ಇಸ್ಷುಶರಾಸನ (ನಾ). - ಇಕ್ಷುವಿಶಿಖಾಸನ. [ಇಕ್ಷು * ಶರಾಸನ] 

ಇಶ್ಸುಸಮುದ್ರ (ನಾ). ಸಪ್ತಸಮುದ್ರಗಳಲ್ಲಿ ಒಂದು; ಕಬ್ಬಿನ 
ರಸದ ಸಮುದ್ರ. [ಇಕ್ಷು * ಸಮುದ್ರ] 

ಇಕ್ಷುಸಾಗರ (ನಾ). - ಇಕ್ರುಸಮುದ್ರ (ಸ್ಯಾಂಡಲ್‌). 

(ಇಕ್ಷು * ಸಾಗರ] 

ಇಕ್ಸ್ಟ್ಟಾಕು (ನಾ). ೧. ಸೂರ್ಯವಂಶದಲ್ಲಿ ಮೂಲಪುರುಷನಾದ 
ಒಬ್ಬ ದೊರೆ: ಇಕ್ಷುಖಂಡಿಕಾವಿಮರ್ದನಸಮುದ್ಯೂತ ರಸಸಂಗ್ರಹಣ 
ಪ್ರಯೋಗಮಂ ಪ್ರಜೆಗೆ ತೋಜಕಿದುದಜಕಿನಿಕ್ಸ್ಚ್ವಾಕುವುಂ (ಚಾವುಂಪು. 
೩೪); ಆದಿಯುಗದಲ್ಲಿ ವಿಮಲಾದಿತ್ಮವಂಶದೊಳ್‌ ಮೆಜಕಿದರಿಕ್ಸ್ಸ್ವಾಕು 
ಮೊದಲಾದವರ್‌ (ಜೈಮಿಭಾ. ೫-೨೨). ೨. ಕಹಿಸೋರೆ ಗಿಡ. [ಸಂ.] 

ಇಕ್ಸ್ಟ್ಟಾಲಿಕೆ (ನಾ). ಲಾಳದ ಗಿಡ. (ಸಂ. ಇಕ್ಸ್ಟ್ವಾಲಿಕ) 


೪೦-೩೦). 


ತಾ 


(ಇಖ್ಬಂಡುಗ "ಇರ್ಕಂಡುಗ' ನೋ. 
| -ಇಗ (ಪ್ರ). ಇದನ್ನು ಮಾರುವವನು, ಇದು ಇವನ ಶಿಲ್ಪ, ಇದು 
|: ಇವನ ನಿಯೋಗ, ಇದನ್ನು ತಿಳಿದವನು, ಇದನ್ನು ಆಚರಿಸುವ 


ವನು, ಇಲ್ಲಿ ಹುಟ್ಟಿದವನು ಅಥವಾ ಬಹಳ ಕಾಲ ಇಲ್ಲಿ ಇದ್ದವನು, 
ಇದರಲ್ಲಿ ವರ್ತಿಸುವವನು ಎಂಬ ಅರ್ಥಗಳಲ್ಲಿ ಬರುವ ಒಂದು 
ತದ್ಧಿತ ಪ್ರತ್ಯಯ : ಇವು ಪಣ್ಮಮಿವರ್ಗೆ ಮೇಣಿಂತಿವು ಶಿಲ್ಪಂ ಮೇಣ್‌ 


ಪ್ರತ್ಯಯಂ ಯಥೋಕ್ತಿಯಿನಕ್ಕುಂ (ಕಾವ್ಯಾವ. ೩೨೨); ಅಣ್ಣುಗಿಯಾ 
ಗಾಮಿಗರುಂ (ಎಕ. ೪11, ಶಿಕಾರಿ. ೧೫೪-೧೦ ; 685) ; ಕೇಳ್ದಾನಾಡೊಕ್ಕಲಿ 
ಗರೆಲ್ಲಂ ಮಣ್ಣ ಪೇಜಂ ತಂದು (ವಡ್ಡಾರಾ. ೧೮೮-೧) ; ಯುದ್ಧಕೇಳಿಯಂ 
ಬಗೆಗೊಳೆ ನೋಡಲುಂ ನೆಗಲ್ಹ ಮಲ್ಲರುಮಂ ಹಿಡಿದೊತ್ತಿ ಗೆಲ್ಹ ಜೆಟ್ಟಗರೆನೆ 


i 
| 
| 
| ನಿಯೊಗಮಿವನಜಕಿವಂ ಮೇಣಿವನಾಚರಿಸುವನೆಂದಿಂತಿವಜಕೊಳಿಗ 
| 
| 
| 
1 
| 


೮-೯೪ ವ); ಪಣ್ಮೇ - ತೆಂಬುಲಿಗಂ, ಗಂದಿಗಂ, ದವಸಿಗಂ. ಶಿಲ್ಪೇ- ಸರೆ 
ನಂದಿಗಂ, ಪಟ್ಟಿ ಸಾಲಿಗಂ, ಚಿಪ್ಪಿಗಂ. ನಿಯೋಗೇ - ಭಂಡಾರಿಗಂ, 
ಕ ಬಾಣಸಿಗಂ, ಕೊಟ್ಟಾರಿಗಂ »**ಜೋಯಿಸಿಗಂ, ಗಣಿತಿಗಂ, ಸಿದ್ಧಾಂತಿಗಂ 
| »* : ಪಡಿಸಣಿಗಂ, ಸುಂಕಿಗಂ (ಭಾಷಾಭೂ. ೧೬೬, ೧೬೭, ೧೬೮ ಉದಾ); 


| ಸಂದ ಮಲ್ಲರೆನೆ (ಅವಿಪು. ೪-೪೮) ; ಅಲ್ಲಿ ಬೇಟದ ತೆತ್ತಿಗನುಂ (ಶಾಂತಿಪು. 
| 
| 


ಇಗರು, 


ಪರಿನಿರ್ಮಿಪ ಮಾಜರಾಡುವ ದೊರೆವಡೆದೆ ನಿಯೋಗದನೃತದಜಕಿತದ ಯಣ 
ದಾಚರಣದ ಶಿಲ್ಪದ ಮೂಲದ ನರನಂ ಪೇಟ್ಮಲ್ಲಿ ಮಾಟಿ ಗಪ್ರತ್ಮಯಮಂ 
. ಮಾಡುವಂಗೆ - ಕಬ್ಬಿಗಂ, ಸರವಂದಿಗಂ, ಸಿಂಗರಿಗಂ, ತೋಂಟಗಂ 
.- ಮಾಜುವಂಗೆ - ಗಂದಿಗಂ ದೂಸಿಗಂ, ತಂಬುಲಿಗಂ... ನಿಯೋಗಕ್ಕೆ 
ಇ ಆಡೆಪಿಗಂ, ಚಾಮರಿಗಂ, ಕರಹಟಗಂ. ಅನೃತಕ್ಕೆ - ಅಟಿಮಟಗಂ, 
ಮಾಳಿಗಂ, ಪುಸಿಗಂ. ಅಜಾತಕ್ಕೆ - ಜೋಯಿಸಿಗಂ, ಲೆಕ್ಕಿಗಂ, ಪೊಲಂ 
ಬಿಗಂ. ಯಣಕ್ಕೆ - ಸಾಲಿಗಂ, ಹಂಗಿಗಂ, ಆಚರಣಕ್ಕೆ - ದೇಗುಲಿಗಂ, 
ಅಕ್ಕರಿಗಂ, ಚಂದಸಿಗಂ. ಶಿಲ್ಪಕ್ಕೆ - ಚಿಸ್ಪಿಗಂ, ಮೂಲಕ್ಕೆ - ಮೂಲಿಗಂ 
(ಶಮದ. ೧೯೭, ಪ್ರಯೋ). 
ಇಗೆರು, (ಕ್ರಿ). - ಇಮರು (8). [+ ತೆಲು. ಇಗುರು) 
ಇಗರ್ಳು ಇಗುರು (ನಾ). ಹೆಲ್ಲಿನ ಒಸಡು (ದಕ. ಕಿ). 
(ದಕ). (2.1 ಶಮಿ. ಈಜು) 
ಇಗರ್ಜಿ, ಈಗರ್ಜಿ (ನಾ).(ಕರಾ). ಕ್ರೈಸ್ತರದೇವಾಲಯ ; ಚರ್ಚು: | 
ಇಗರ್ಜಿಯ ಗಡಿಯಾರದಲ್ಲಿ ಒಂದು ಗಂಟಿ ಬಾರಿಸಿತ್ತು (ಇಪ್ಪಕ. ೩೩೧) ; 
ಇಗರ್ಜಿಯ ಪೂಜೆಯನ್ನು ಆದೇ ಮುಗಿಸಿಕೊಂಡು ಮೇರಿ ಮನೆ ಸೇರಿದಳು 
(ತೇಮೋಡ. ೧೭) ; ದೇಗುಲ, ಗುಡಿ- ಗುಂಡಾರ, ಮಸೀದಿ ಇಗರ್ಜಿ, 
. ನಮಗೆ ಅಡ್ಡ ನಿಂತಿಲ್ಲ (ಧೂಮಮ. ೧೧). ಈಗರ್ಜಿ: ನೆಗೆದೆದ್ದು 
ಚಮ್ಮುತಿದೆಹಳ್ಳಿ ಪಟ್ಟ ಇದಲ್ಲಿ, ಗುಡಿ ಮಠ ಮಸೀದಿ ಈ ಗರ್ಜ ಯಲ್ಲಿ 
(ಚಂಡೆಮ. ೧೯). 
[+ ಹಂ. ಇಗರ್ಜಿ, ಇಗಾರ್ಜಿ ; ಬಂಗಾಳಿ. ಗಿರ್ಜಾ. / ತುಳು. 
ಇಗ್ರೆಜಿ; ಮಲ. ಇಗ್ರೇಷಿಯಾ. / ಜರ್ಮನ್‌. ಕರ್ಕೊಸ್‌] 
ಇಗಾ "ಇದೆಕೊಳ್‌' ಸಾ 
ಇಗುತ್ತಿ (ನಾ). “ಇಗುತ್ತಿವೀಳೆಬಳ್ಳಿ ” (ಮೈಡಗಿ. ೧೯-೩೪೫). 
ಇಗುರು "ಇಗರ್ಕು' ನೋ. 
ಇಗೊ "ಇದೆಕೊಳ್‌' ನೋ. 
ಇಗೋ "ಇದೆಕೊಳ' ನೋ. 
ಇಗ್ಗಡೆ "ಇರ್ಕಡೆ' ನೋ. 
ಇಗ್ಗರ, ಇಗ್ಗರಿ (ನಾ). (ಉಕ). ಉಪದ್ರವ; ಕಾಟ; ಹಿಂಸೆ: 
“ಕಾಟಿ; ಉಪದ್ರ * (ಜಾನಕೋ. ೧೬); ಅತ್ತೆಯ ಮನೆಯ ಇಗ್ಗರ 
ಬಹಳವಾಗಿದೆ. (ಗರಬಾ. ೫೦); 
ಸಾವಿರಾರು ಸೂಜಿಗಳಿಂದ ಚುಚ್ಚಿ ಚುಚ್ಚಿ ನೋವು ಮಾಡಿದಂತಾಗುತ್ತಿತ್ತು 
(ಬೆಟ್ಟಹೊ. ೭೫). ಇಗ್ಗ ರಿ: ತಾಯಿ ಹಡೆದೌವನ ಬರಹೇಳ ಅತ್ತಿಮನಿ 
ಇಗ್ಗರಿ ಭಾಳ ಇರಲಾರೆ (ಗರತಿ. ೨೭). [೮ ನಿಗ್ರಹ] 
ಇಗ್ಗರಿ "ಇಗ್ಗರ' ನೋ. 


ಇಗುರು 


[1] 


೬೪೭ 


15 


25 


ಮನೆಯ ಇಗ್ಗರದಲ್ಲಿ ಮೆದುಳೆಲ್ಲಾ |50 


ಇಗ್ಗಲಿ (ನಾ). ಒಂದು ಊರಿನ ಹೆಸರು: ಪೆರ್ಮ್ಮಡಿಯು ಎಜಕಿಯಪ್ಪನು [35 


ವಿಟ್ಡು ಇಗ್ಗಲಿನುಂದುದುಗೆಜಕಿಯುಮಂ ಕಲ್ಲಾಡುವಡೆದ ಸ್ತಿತಿಯಾವುದೆ 
ನ್ಹೊಡೆ (ಎಕ. 111, ನಂಜನ. ೧೩೯-೩ ; 915). "ಇಗ್ಲಾಲ್ಲಿ > ಪರಾ. 
[7] 
ಇಗ್ಗಲಿಯೂರ್‌ (ನಾ).- ಇಗ್ಗಲಿ: ಶಿವಯಗವುಣ್ಣನು ಮುವರುಮಿಲ್ಲು 
ಇಗ್ಗ ಲಿಯೂರಾ ಗನತೆಯನಿಡಿಸಿದರ್‌ (ಮೈಆರಿ. ೧೯೩೦, ೪೦-೭; 
9ನೆಯ ಶತ). [ಇಗ್ಗ ಲಿ ಊರ್‌] 
ಇಗ್ಗಲೂರು (ನಾ). ಒಂದು ಊರಿನ ಹೆಸರು: ನಲ್ಲೂರು ಕೊಮ 
ರಜ್ಜನ್ನು ಇಗ್ಗಲೂರು (ಎಕ. 1x, ಬೆಂಗಳೂ. ೮೩-೮; 890). [?] 
ಇಗ್ಲಾಲಿ (ನಾ). ಒಂದು ಊರಿನ ಹೆಸರು: ಇಗ್ಗಾಲಿಯ ಪಾಲಪಿರೆಯ 
ಮೇಕೆ ಅರೆಬನ್ನು 
(ಎಕ. 181, ನಂಜನ. ಗಿ೩೯-೧೧ ; 615). "ಇಗ್ನಲಿ? ಪರಾ. 


[7 


40 


ಇಚ್ಚಕ 


| ಇಗ್ಗಾಲ್ಕಿ (ನಾ). ಎರಡು ಚಕ್ರಗಳುಳ್ಳದ್ದು ; ಬೈಸಿಕಲ್ಲು: “ ಕಾರೊತ್ತಿ 


ತಾಯೂರ ಪಡುವಣದೆಸೆಯ ಕೊರಕೊರೆಯ ಪಳ್ಳ |45, 


ನಿಂದ ನಡೆಸಲಾಗುವ ಎರಡು ಚಕ್ರಗಳ ವಾಹನ, ಇಗ್ಗಾಲಿ, ಕಾಲ್ಫಾಡಿ, 
ಬೈಸಿಕಲ್ಲು (2107016, ಇಂಕನಿ) ; ಹೊರಗೆ ಇಗ್ಲಾಲಿಯ ಸಪ್ಪಳವಾಗಿ 
ಒಬ್ಬ ಹದಿನಾಲ್ಕು ಹದಿನೈದು ವರುಷದ ತರುಣನು ಬಂದು ನೆಲಮುಟ್ಟ 
ನಮಸ್ಕರಿಸಿ ದೂರದಲ್ಲಿ ಕುಳಿತುಕೊಂಡನು (ಸಿನಭಾ. ೮). "ಒಗ್ಗಾಲಿ? 
ಪರಾ. (ಇರ್ಕ್‌ (ಆ ಎರಡು) * ಗಾಲಿ] 

ಇಗ್ಗಿಲೀಕಲ್ಲು (ನಾ). ಗ್ರಾಮದ ಗಡಿಕಲ್ಲು (?): ವಿನಾಯಕನ ಕಟ್ಟ 
ನಡುವೆ ಹಾದು ಇಗ್ಗಿಲೀಕಲ್ಲ ತಾಗಿ ಬಡಗ ನಡದು (ಎಕ. 111, ನಂಜನ. 
೧೯೮-೧೫೨; 1639). "ಇಗ್ಗಲಿ' ಪರಾ. 

[ಇಗ್ಗಲಿ* ಕಲ್ಲು (ಆ ಕಲ್ಮ್‌)] 

ಇಗ್ಗುಂಡು (ನಾ). “ಅಂಗಸಾಧನೆಗಾಗಿ ಕೈಯಲ್ಲಿ ಹಿಡಿದು ಉಪ 
ಯೋಗಿಸುವ, ಕೊನೆಗಳಲ್ಲಿ ಭಾರವಾದ ಗುಂಡುಗಳು ಳ್ಳ 
ಮೋಟಾದ ಕಬ್ಬಿಣದ ದಂಡ” (ರಟಶೀತ. ಇಂಕಥಿ); ಗೋಡೆಯ 
ಬೀರುವಿನಲ್ಲಿದ್ದ ಒಂದು ಜೊತೆ ಇಗ್ಗುಂಡಿನ ದಂಡವನ್ನು ತೆಗೆದುಕೊಂಡು 
(ಪುನರು. ೨೬). [ಇರ್‌ (ಆ ಎರಡು) + ಗುಂಡು] 

ಇಗ್ಗೆಲಸ (ನಾ). ೧.:ಎರಡು ಕೆಲಸ. ೨. ಇಮ್ಮಡಿ ಕೆಲಸ: ಇಗ್ಗೆಲಸ 
ಮಾಡಿ ನುಗ್ಗಾದೆ ಮಗಳೇ (ಗಾದೆ). ೩. (ಉಕ). ಕೆಟ್ಟುಹೋದ 
ಕೆಲಸ: ನೀ ಮಾಡೋದೆಲ್ಲಾ ಇಗ್ಗೆಲಸ (ರೂಢಿ). 

(ಇರ್‌ (ಆ ಎರಡು) + ಕೆಲಸ] 

9| ಇಗ್ಲೇಣ್‌ "ಇರ್ಗೇಣ್‌' ನೋ. 

ಜತ ಪ್ರ). ಅನ್ಲಿ ಹುಟ್ಟ ದವನು ಅಥವಾ ಬೆಳೆದವನು, ಅದರಲ್ಲಿ 
ವರ್ತಿಸುವ ವ ನು ಅರ್ಥದಲ್ಲಿ ಬರುವ ಒಂದು ತದ್ಧಿ ತ 

ಪ್ರತ್ಯಯ: “ಅಲ್ಲಿಯೆ ಪುಟ್ಟದನಿಂತವನಲ್ಲಿಯೆ ತಾಂ ಬೆಳೆದನೆಂದು 

ಪೇಟಿ ಎರ್ಥದೊಳಂತೆಲ್ಲಮಿಚಪ್ರತ್ಯಯಂ ೫ (ಕಾವ್ಯಾವ, ೩೩೪); ಪೊಲ 
ಲಿಡಂ, ಅಲರಿಚಂ, ಕರಹಡಿಚಂ, ಕಾಲುರಿಚಂ (ಭಾಷಾಭೂ. ೧೬೯ 
ಪ್ರಯೋ) ; ಒರೆವರಿಚಪ್ರತ್ಕೆಯಮಂ ಒರಿದುಂ ತ ದ್ಭ ವನೊಳ್‌ ; ಇಚ 
ಪ್ರತ್ಕಯಕ್ಕೆ-- ಅಲರಿಚಂ ಪೊಲಲಿಚಂ ( ಶಮದ. ೨೦೦ ಪ್ರಯೋ) ; ಕಾಲೂ 
ರೊಳಾದಂ ಪುಟ್ಟದಂ ಮೇಣ್‌ ಕಾಲುರಿಚಂ. ಏವಂ ಒಳ್ಳು ರಿ ಚಂ, 
ಬನಿಚಂ, ಕಲಿಚಂ (ಶಬ್ದಾನು. ೪೨೦ ಪ್ರಯೋ). 

ಇಚಕ (ನಾ). ಒಂದು ಜಾತಿಯ ಗಿಡ: ಬರಗಾಲದ ಆಹಾರ : ಎಲೆ, 
ಬೇರು, ಗಿಡ - ರತ್ನಪುರುಷ, ಇಚಕ, ಗಣಜಲಿ (ಕಭಾಗೆ. ೧೧). [?) 

ಇಚಕಿಲ (ನಾ). ೧. ಕೆಸರು. ೨. ಹೊಂಡ. [ಸಂ] 

ಇಚ್ಚಂಕೆ ೧. ಮನಸ್ಸಿಗೆ ತೋರಿದ ಸಂಖ್ಯೆ (ಉಕ. 3). 
೨. [ಗಣಿತ] ತ್ರೆ ತ್ರೈರಾಶಿಕದಲ್ಲಿ ಮೂರನೆಯ ರಾಶಿ. 

[ಇಚ್ಚೆ + ಅಂಕ್ಕೆ. / ಮರಾ. ಇಚ್ಛಾಂಕ ವ ಸಂ. ಇಚ್ಛಾಂಕ] 

ಇಚ್ಚಕ (ನಾ). ೧. ಇತರರ ಇಚೆ ಗನುಸಾರವಾಗಿ ಮಾತನಾಡು 
ವುದು; ಪುಸಲಾಯಿಸುವುದು ; ಮುಖಸ್ತುತಿ: ಈ ಯೆಡೆಯಿನೀ 
ಠಾವಿಂದೆ ಸಂದಿಚ್ಚಳಂ ಪದುಳಂಬೆತ್ತುದು ಮತ್ತಮೇಂ ಭವಸುಖಂ 
ಪೆಂಪಾದುದೀ ಬೀದಿಯಂ (ಚಿಕವಿ. ೬-೬೫) ; ಈ ನುಡಿಗಳೊಳೇನಾನುಂ 
ಇಚ್ಚಕಂ ಬೆರಸಿರ್ಪುಡೆಂದು ತಿಳಿಯಲ್ತಕ್ಕುದಲ್ಲು (ಚಿಕವಂ. ೧೬೫-೯); 
ಸಚ್ಚರಿತನಹುದಿಲ್ಲಿ ಬಾರೈ ಇಚ್ಚಕದ ಮಾತಲ್ಲ ನಮ್ಮದು ಮಚ್ಚರವೆ ಗುಣಕೆ 
(ಕೋ ಗಯ. ೨೬-೩೪). ೨. ವಿಧೇಯನಾದವನು; ಸೇವಕನಂತೆ 
ಇಚ್ಚೆಗನುಸಾರವಾಗಿ ನಡೆಯುವವನು: ನಮ್ಮ ಮನೆಯನರ 
ಕೈ ಕೆಳಗೆ ಒಬ್ಬ ಇಚ್ಚಕಳಾದ ಹೆಣ್ಣುಮಗಳು ಬೇಕಾಗದ್ದಾ ಳೆ (ತೊಳೆಮು. 
ತ್ತೆ ೩. ಹ ಅಹುಸುವೆ ಸ್ವಭಾವದವನು; ಮುಖಸ್ತುತಿಗಾರ 
(ಕಿ). ಇಚ್ಚಕನು ಚಿಕ್ಕವನಲ್ಲ (ಗಾದೆ). 


ಇಚ್ಚ ಕತನ 


ಇಚ್ಚಕವಾಡು - ಮುಖಸ್ತುತಿಮಾಡು : ಇಚ್ಚಕವಾಡದಿರಡಿಗೆಜ | 
ಗುವೆ ಚಿತ್ತವಿಸು (ಗೀತಗೋ. ೨೫-೪೪); ಇಚ್ಚಕವಾಡಿ ಮುಖಸ್ತುತಿ 
ಯಿಂದ ಉಬ್ಬಿಸುವ ಸ್ವಭಾವವುಳ್ಳ ಅಫಜುಲನು ಕೈಮುಗಿದುಕೊಂಡು 
ಹೇಳಿದನು (ಕೋಹಿನೂ. ೩೪). [ಆ ಸೆಂ. ಇಚ್ಛಕ] 
ಇಚ್ಚಕತನ (ನಾ). ಪುಸಲಾಯಿಸುವ ಅಥವಾ ಮುಖಸ್ತುತಿ 
ಮಾಡುವ ಸ್ವಭಾವ (ದಕ. 8). [ಇಚ್ಚಕ + -ತನ] 
ಇಚ್ಚಕಾಖ "ಇಚ್ಚೆ ಕಾಅ' ನೋ. 
ಇಚ್ಚಕಾಅತನ "ಇಚ್ಚೆ ಕಾಅತನ' ನೋ. 
ಇಚ್ಚಗಾರ್ತಿ "ಇಚ್ಛೆ ಕಾರ್ತಿ ' ನೋ. 
ಇಚ್ಚಟ (ನಾ). ಧೀರ; ಶೂರ; ಗಟ್ಟಿಗ: ಎಚ್ಚರಿಜಿದರು ಹೊಯ್ದ 
ರಿಟ್ಟಿರು ಚುಚ್ಚಿದರು ಸೀಳಿದರು ನೂಕಿದರಿ [ಪಾಠಾಂ. ನಿ]ಚ್ಚಟರ ಸೇದಿದರು 
ದಡಿವಲೆ ಕಣ್ಣಿವಲೆಗಳಲಿ (ಕುವ್ಯಾಅ. ೧೯-೪೬). [ಆ ನಿಚ್ಚಟ?] 
ಇಚ್ಛ ಬವಣೆ "ಇಚ್ಚೆಟವಣಿ ನೋ. 
ಇಚ್ಚಡಿ "ಇರ್ಚವಡಿ' ನೋ. 
ಇಚ್ಚ ಡಿಬಟ್ಟಿ (ನಾ). ಎರಡು ಷದರಗಳುಳ್ಳ ಬಟ್ಟಿ ; ಕೌದಿ; “ಕೌದಿ; 
ಹಚ್ಚಡ; ಪದರರವಿ” (ಜಾನಕೋ. ೧೬). 
[ಇಚ್ಚಡಿ (ಆ ಇರ್ಚವಡಿ) + ಬಟ್ಟಿ] 
ಇಚ್ಚಣಿಗೆ (ನಾ). ಏಣಿ; ನಿಚ್ಚಣಿಗೆ: ಭವವೆಂಬ ವಾರಿಧಿಯ ದಾಂಟಿಸಲು 
ಹಡಗು ಸಗ್ಗವನಡರಲಿಚ್ಚಣಿಗೆ ಬದ್ಧರಂ ಮುಕ್ತರೆನಿಸುವ ಮಂತ್ರ... 
ಚತುರಾಕ್ಷರಂ (ವೀಶೈಪು. ೨-೬-೩೩) ; ಇಚ್ಛಣಿಗೆಯನೇಆಕಿತಲೆವರಿಗೆಯ 
ನಿಕ್ಕಿ ನಚ್ಚಿನ ಭಟರೆಯ್ದಿ ಬರಲು (ಅನಂಚ. ೧೮-೭೨). 
[ಆ ನಿಚ್ಚಣಿಗೆ ?) 
ಇಚ ಯ್ಸು "ಇಚ್ಚಿಸು' ನೋ. 
ಇಚ್ಚರ (ನಾ). ಎರಡು ಎಳೆಯ ಹಾರ, ಸರ: ಚಿಚ್ಚಿದೆಳೆ ಪುಲ್ಲೆ 
ಗಣ್ಟೊಳಿಯೆ ನುಣ್ಮುತ್ತುಗಳ ಇಚ್ಚರಂ ಕುಚದಿಟ್ಟಿಡೆಗಳೊಳಿಟ್ಟಣಿಸುತಿರೆ 
`(ರಾಘಚ. ೭-೩೩). [ಇರ್‌ (ಆ ಎರಡು) * ಸರ್ಕ] 
ಇಚ್ಚ ವಡಿ "ಇರ್ಚವಡಿ' ನೋ. 
ಇಚ್ಚಳ (ನಾ). (?): ಬಲುಭಂಡನೀ ಬೃಹನ್ನಳೆಯಂತೆ ಗೆಜ್ಜೆ ಯಿಚ್ಚಳದೆ 
ಬ್ರಾ ಹ್ಮ್ಮಣ ರೊ ಜೆ. ನಿಳಯದೊಳಗಿರಲಾಗದಿರಲವಲಕ್ಷಣವಾದರೂ 
(ಜಗದಾ. ೧೪೮). (?) 
ಇಚ್ಚಳಗಾತಿ (ನಾ). ಪ್ರೀತಿಪಾತ್ರಳು (?) : ಅಚ್ಚಕ್ಕಿ ಇದ್ದಾಗ ನುಚ್ಚಕ್ಕಿ 
ಹಂಗೇನು ಇಚ್ಚಾ ಚ್ಚ]ಳಗಾತಿ ತಾಯಮ್ಮ ಇದ್ದಾಗೆ ಉಚ್ಚವರ ಸಂಗ 
ನಮಗೇನು (ಹಳ್ಳಿಯ. ೯೬). [ಇಚ್ಚಳಗಾಜ್ಯ * ಇತ್ತಿ (ಆ -ಇತ್ತಿ)) 
ಇಚ್ಚಾರಿ (ನಾ). ೧. ಎರಡು ಚಾರಿ; ಎರಡು ಕೈಗಳನ್ನೂ ಉಷಯೋ 
ಗಿಸುವಿಕೆ; ಸವ್ಯಸಾಚಿತ್ವ: ಹಲಜನರವರಾಗೆ ಅವರೊಳು ತಾಗೆ 
ಕಾದುವೆನಾನಿಚ್ಚಾರಿಯಲಿ (ಹೆಬ್ಬೆರ- ೨೮-೧೦). "ಇಚ್ಛ್ಯಾರಿ ಗೊಳ್‌? 
ಪರಾ. ೨. ಎರಡು ಪಕ್ಕ, ಮಗ್ಗುಲು: ಇಚ್ಚಾರಿ ಮಕರತೋರಣ 
ರತ್ನ ಕೀಲಿತನಿಚ್ಚಳ ಹೊನ್ನ ತೋರಣದಿ ಸ್ವಚ್ಛದಿ ಪೊಣಮ ಟ್ಟ ಳು ಪುರ 
ಲಕ್ಷ್ಮಿಯ ಉಚ್ಚ ವಮೂರು ತಿಯಂತೆ (ಮೋಹತ. ೨೪-೨೮). 
[ಇರ್‌ (ಆ ಎರಡು) + ಚಾರಿ] 
ಇಚ್ಚಾರಿಗೊಳ್‌ (ಕ್ರಿ). ಎರಡು ಬಗೆಯ ಚಾರಿಯನ್ನು ಅನುಸರಿಸು; 
ಎಡಗೈ ಮತ್ತು ಬಲಗೈ ಎರಡನ್ನೂ ಬಳಸಿ ಶರಸಂಧಾನ ಮಾಡು : 
ಇಚ್ಚಾರಿಗೊಂಡು ನರನೆಚ್ಚ ಕೆಂಗಜಿಗೋಲ . . . ನಿಚ್ಚಳದ ನಿಡುಸರಳ 
ಪೆಚ್ಚಿದವು ನಿಮಿಷದೊಳ್‌ ಮುಚ್ಚಿದವು ಗಗನಮಂ (ಜೈ ನಿಭಾ. ೧೩-೧೮) ; 
ಏನಿದಿಚ್ಚಾರಿಗೊಂಡೆಸೆದಪನೆ? - ಈ ಗಹನನಿದ್ಯೆಯಂ ನಾನನಿತೆ ಬಲ್ಲೆ 
ನೆಂಡೆಣಿಸಿದ್ದೆ ! (ಹೆಚ್ಬೆರ. ೨೮-೯೫). [ಇಚ್ಚಾರಿ * ಕೊಳ್‌] 


೭೪೮ 


ಚ್ಚ 


ಇಚ್ಚಾಲು (ನಾ). (ಕರಾ). ಎರಡು ಸಾಲು : ಇಚ್ಚಾಲು ಮಾಡಿದ ಗದ್ದೆ 
ಯಲ್ಲಿ ಹಿಡಿವೆನೆಂದರೆ ಮಣ್ಣಿಲ್ಲ (ರೂಢಿ). 
[ಇರ್‌ (ಆ ಎರಡು) * ಸಾಲ್ಕು (ಆ ಸಾರ್ಲ)) 
ಇಚ್ಚಿಗ "ಇಚ್ಛೆಗೆ? ನೋ. 


5| ಇಚ್ಚಿಡಿ "ಇರ್ಚವಡಿ' ನೋ. 


45 


ಇಚ್ಚಿಸು, ಇಚ್ಚಯ್ಸು, ಇಚ್ಛಿಸು (ಕ್ರಿ). ಆಸೆಪಡು; ಅಪೇಕ್ಷಿಸು: 
ಅಯ್ದುಳ ಬೆದೆ ಮಣ್ಣು ಇದನಿಚ್ಚಿಸುವಗೆ ಸಲ್ಲದು ಅಕ್ಷಯ (ಮೈಆರಿ. 
೧೯೪೬, ೧೫-೨೪ ; 897). ಇಚ್ಚಯ್ಲು : ಮುನ್ನಮೆ ತನ್ನ ೦ಬರಿಸಿ 
ಕನ್ನೆಯಂದಮಂ ವಿಸ್ತರಮಜಂಯಲಿಚ್ಛ್ಚೈಯ್ಬು [ಪಾಠಾಂ. ಚ್ಛ್ಛೈಸು]ಕಿರ್ದ 
ಜನಾರ್ದನನಂ ಮೆಲ್ಲನೆ ಸಾರ್ದು (ವರ್ಧಪು. ೪-೭ ವ). ಇಚ್ಲೈಸು: ಸಾವ 
ಪದದೊಳು ಧರ್ಮಕ್ಕಿಚ್ಚೈಸುವೆನೆಂಬಾತಂ + ಚ್ಛೈ ದ್ದ ಡೆ ಬಾವಿ ತೋಡು 
ವವನಂ ಪೋಲ್ಕುಂ (ಸಮಪ. ೬-೪೦) ; ಭವಸಂತಾಪವಿಲೋಸಮಂ 
ನಿಯಮದಿಂದಿಚ್ಚೈ ಪನಂ ನಿಚ್ಚ ಮುತ್ಸವದಿಂ... ಭಕ್ತಿರಮೆಯಾ ಪರ್ಚಂ 
ಚಿರಂ ನಚ್ಚಿ ಮೆಚ್ಚಿ ವಲಂ ವರ್ತಿಕೆ (ವರ್ಧಪು. ೧೬-೮೨) ; ಮುನಿಗಳ ಬರವ 
ನಿಚ್ಛೈಸುತ ತಾನೊಬ್ಬ ಮುನಿಯಂತೆ ಜಾನಿಸುತಿದ್ದಾ (ಭರಚ. ೩-೨೬). 

[ಇಚ್ಚೆ * - ಇಸ್ಕು] 
ಇಚ್ಚು ಮಾನು (ನಾ). (ಕರಾ) ಒಂದು ಜಾತಿಯ ಮಾನು. 
[ಇಚ್ಚ್ವು * ಮಾನು (ಆ ಮಾನ್‌)] 

ಇಚ್ಚೆ (ನಾ). ೧. ಅಪೇಕ್ಷೆ; ಆಸೆ; ಇಷ್ಟ: ಕಾಮಕಾಂತೆ ಬಟ್‌ಯಂ 
ತನ್ನಿಟ್ಟೆಯಿಂ ಮೆಚ್ಚಿ ಬಣ್ಣವುರಂ ತೀವಿದ ಮಾಲಕ್ರಿಯಾಯ್ತು ... 
ಕಾರೊಳ್‌ ಮಹೀಮಂಡಲಂ (ಪಂಪಭಾ. ೬-೨೪); ಎರ್ದೆಯೊಳ್‌ ಬೈತಿಚ್ಛೆ 
ಯೊಳ್‌ ಕೂರ್ಮೆ ತಳ್ತಿರವಿಂ (ಶಾಂತಿಪು. ೬-೧೨೩); ನೋಡುವೊಂದಿಚ್ಚೆ 
ಪೆರ್ಚಿ (ಸುಕುಮಾ. ೭-೪೧) ; ಆ ಕ್ಷಣದೊಳಿಚ್ಚೆಯ ಕೆಲ್ಲೆಯಲಿ ಕಾದಿದನು 
(ಕುವ್ಯಾಕ. ೧೫-೩೪); ಬೆಚ್ಚನಾ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಟ್ಟೆ 
ಯನು ಅಟವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಿಂದ (ಸರ್ವಜ್ಞ. ೧೭೧೧); 
ತನ್ನಿಚ್ಚೆಗೂ ಸಾಣೆತಲೆಗೂ ಮದ್ದಿಲ್ಲ (ಗಾದೆ). ೨. ಬಯಸಿದ ವಸ್ತು; 
ಪ್ರೀತಿಪಾತ್ರವಾದ ವಸ್ತು, --ವಿಷಯ : ಶ್ರೀ ಪ್ರಭುಮಾಣಿ ಪರಮ 
ಸುಭಗನ್‌ ಪಗೆವರ ಗನ್ನಾಸ್ತಿ ಪಾರ್ವ್ವರ ಇಚ್ಚೆ (ಎಕ. 2೭೪1, ಮದ್ದಗಿ. 
೧೧೮-೨; 8ನೆಯ ಶತ); ಸಂತತಂ ಬಂದವಾ ನೃಪನ ಮನದಿಚ್ಚೆ ಗಳು 
ಬರುತಮಿರ್ದವು ದೇಶದೇಶದ ಸುವಸ್ತುಗಳು (ನಂಬಿರ. ೫-೧೬); ಅಕ್ಕ 
ರಿಗರಾಭಣಂ ಬುಧರಿಚ್ಚೆಯಚ್ಚು (ಸೂಕ್ತಿಸು. ೧-೨೫). ೩, ಅಂಕೆಯ 
ಲ್ಲಿರುವ ಅಥವಾ ಅಧೀನವಾದ ವಸ್ತು ಅಥವಾ ವಿಷಯ: ಸಾವೆ 
ನಿಮತಿಚ್ಛಿಯೆನೆ ಪೊಣರ್ದಾವಂ ತಳ್ತಿಆಃದು ಗೆಲ್ವಂ (ಪಂಪಭಾ. ೧೧-೩೧) ; 
ಅರಸುಮಾನೆಯುಂ ತಿರಿಪುವರಿಚ್ಛೆ “(ಪಂಚತಂ. ೯೫-೮) ; ಮರಣವದು 
ನಿನ್ನಿಚ್ಚೆ ಹೋಗೆಂದ (ಸಂಭಪ. ೧೩-೨೮); ಮದಸೊಳ್ಳಿ ದಾನೆ ಮಾವುತ 
ನಿಟ್ಟೆಯಿದ್ದಂತೆ (ಮೋ ಹತ. ೨೬-೩೬). ೪, ಮನ ಬಂದ ರೀತಿ; 
ಸ್ವಾತಂತ್ರ್ಯ ; ಸ್ವೇಚ್ಛೆ: ಪುಚ್ಚವಣಂ ನೋಡುನೆನೆನ್ನಿಟ್ಟೆಯೊಳೀ ಮುನಿ 
ಯವರದ ಮಹಿಮೆಯನೆನುತಂ (ಪಂಸಭಾ. ೧-೯೦) ; ಇರದೊಯ್ವುದು 
ತನ್ನಿಚ್ಟೆಗೆ ವರಯೌವನದಂದು ಪುರುಷನಂ ಪ್ರಕೃತಿ ರಜಂಬೊರೆದು ತಿರು 
ಪುತ್ತ (ಕಾದಂಪೂ. ೫೩೫); ತೆಂಗಾಳಿ ತನ್ನಿಚ್ಚೆಯಿಂ ನಡೆತಂದಪ್ಪುದು 
(ಕಬ್ಬಿ ಕಾ. ೫೫). ೫. ಅಭಿಪ್ರಾಯ; ಸಮ್ಮತಿ: ಇಚ್ಛಿಯಣಮಿಲ್ಲ 
ದೊಡಂ ತೆಗೆದಳ್‌ ಕರಂ ಮನಂ ಕಿಡೆ ಪೊಸತಪ್ಪದೊಂದು ಪಿಡಿಗಂಕುಶ 
ಮಿಟ್ಟು ಮರಳ್ಳ್ರುವಂದದಿಂ (ಕಾದಂಪೂ. ೭೭೨), ಅಆರಸುಗಳ್‌... 
ಮಂತ್ರಿಗಳಿಚ್ಚೆಯಂ ಪ್ರತಿಪಾಲಿಸರ್‌ (ಪಂಚತಂ. ೧೩೮-೫); ಒಡೆಯ 
ರಿಚ್ಚೆಯನಜದುಚಿತದೊಳು ನಡೆಯಲಜ:ಯದ ಭಕ್ತಿಹೀನಂ ಕೊಡಲಿ 
ಯಂದದ ಪಾತಕನೊಳೇಂ ಗುಣವಅಸಲುಂಟೇ (ಸಾನಂಚ. ೭-೪೬), 


ಇಚ್ಛೆ ಕಾರ್ತಿ 


೬. [ಗಣಿತ] ತ್ರೈರಾಶಿಕದಲ್ಲಿ ಬಲಗಡೆಯಿಂದ ಒಂದನೆಯ ರಾಶಿ: 
ಇಚ್ಚೆ ಫಲಂ ಪ್ರಮಾಣಮೆಂಬಿವು ನಿಚ್ಚಲು ತಾಂ ಮೂಜು ರಾಶಿ (ವ್ಯವಹಾ. 
ಅನು. 1, ೧೧-೧೩). 
ಇಚ್ಚೆಯರ್‌ (ಬಹುವ): ಮತ್ತಮೊಂದೆಡೆಯೊಳೊರ್ವರ ತೊಟ್ಟು 
ಲಲಿತಾಂಗಂ ಬಂದನಿನ್ನಾವಾತನ ತೋಟ ಪಿಂಗುವಿನಂ ನೆರೆವನೆಯೊಳಿರ್ದು | 5 
ಬರ್ಪಮೇಟ್‌ಮೆಂದು ತನ್ನಾಳ್ಲಿಚ್ಚೆಯರಪ್ಪ ಬಧಿರೆಯರ್ಗಂ ಮೆಲ್ಲನೆ, 
ಪೇಟ್ಟುದುಂ (ಧರ್ಮಾಮೃ. Nas ಸಂ. ಇಚ್ಛಾ] | 
ಇಚ್ಛೆ ಕಾರ್ತಿ, ಇಚ್ಚ ಗಾರ್ತಿ, ಇಚ್ಚೆ ಗಾತಿ, ಇಚ್ಚೆ ಗಾರ್ತಿ, ಇಚ್ಛೆ ಕಾರ್ತಿ, 
ಇಚ್ಛೆ ಗಾರ್ತಿ (ನಾ),೧. ಇಷ್ಟಾನುಸಾರ ನಡೆಯುವವಳು; ಪ್ರಿಯೆ; 
ಮನದನ್ನೆ : ತನ್ನಿಚ್ಚೆ ಕಾರ್ತಿ ಗಡ ಕಡುಚೆನ್ನಿರ್ದೆಡೆ ಪಿಡಿದೊಡೆಳಸಿ ಪೇಲ್ಗು |10 
ದು ಗೆಯ್ತರ್ಪನ್ನಳ್‌ [ಪಾಠಾಂ. ಚೆನ್ನೈಗಡಂ ಪಿಡಿದೊಡೆಳಸಿ ತಾಂ ಪೇಟಕ್ಷಿಡೆ 
ಗೆಯ್ದನ್ನಳ್‌ ಗಡ] ದೊರೆಕೊಂಡೊಡೆ ಮನ್ನಿಸದಿರ್ಪನೆ ವಿಚಿತ್ರದೂರಂ 
ಜಾರಂ (ಸಮಪ. ೫-೫೬). ಇಚ್ಚ ಗಾರ್ತಿ : ೨. ಮನಸ್ಸಿಗೆ ಬಂದಂತೆ 
ನಡೆಯುವವಳು; ಸ್ಟೈರಿಣಿ: ಉಗಿದು ತಿಂಬಾ ರಕ್ಕಸಿಯರಾಶಾಪಿಶಾ 
ಚಿಯರಿಚ್ಚಗಾರ್ತಿಯರು (ಪಾಠಾಂ. ಚೆಗಾತಿ])ಯರು (ಬಸಪು. ೪೦-೫೨). |15 
ಇಚ್ಚೆ ಗಾತಿ : ೨. ಮೇಲಿನ ಪ್ರಯೋ ಗದ ಪಾಠಾಂತರವನ್ನು] 
ನೊಡಿ. ಇಚ್ಚೆ ಗಾರ್ತಿ : ೧. ಇಟ 4 ತಮಾಡುವಿಚ್ಛಗಾರ್ತಿಯರೊಳ್‌ 
(ಅನಂಘು, ೭-೨೮ ವ). ೩. ಮನ್ಮಥನ ಹೆಂಡತಿ; ರತಿದೇವಿ: “ಇಚ್ಚೆ 
ಗಾರ್ತಿಯೆಂದು ರತಿ” (ಕಶಸಾ. ೨-೧೪) ; 4 ಏಜುಂಜನ 4 ನೆಯುಮಿಚ್ಛೆ 
ಗಾರ್ತಿಯು ರತಿಯೊಳ್‌ ೫ (ಕವಿಕಂ. ೨೮); ನೆಲೆವೀಡಿನೊಳಿರ್ದಿಚ್ಚೆಗಾರ್ತಿ 
ಕೇಳ್ದು (ಕಬ್ಬಿಕಾ. ೩೧೨). ೪, ಗೆಳತಿ (ದಕ. 3). ಇಚ್ಛೆ ಕಾರ್ತಿ: | 
೨. ಲಿಂಗಿಯುಂ ತನ್ನಿ ಚ್ಛೈಕಾರ್ತಿಯುಂ ಸೂಳೆಯುಂ ನ್ಹೊಡಲಾದವರ್ಗಳಂ | 
ಫೊರ್ದಲಾಗದು (ಶಾಸ್ತ್ರ! ಟೀ. ೯೫-೭). ಇಚ್ಛೆ ಗಾರ್ತಿ: ಔ. ನನೆಯಂಬನು | 
ಶಿವಶಾಪದಿಂದ ಇಚ್ಛೆ ಗಾರ್ತಿಯನ್ನ ಗಲಿ (ತ ೧೪೨). | 
[ಇಚ್ಚಿ ಕಾಜ + ೨ತ್ಮಿ] [2s 
ಇಚ್ಛೆ ಕಾಜ, ಇಚ್ಛಕಾಲಅ, ಇಚ್ಛೆ ಗಾರ, ಇಚ್ಚೆ ಗಾಅ (ನಾ). ೧. ಇಷ್ಟ! 
ದಂತೆ ನಡೆಯುವವನು; ಪ್ರಿಯ; ವಿಧೇಯ: “ಯಥಾಕಾಮಾ, 
ಸ್ವರುಚಿಕಿ ಸ್ವಚ್ಛ ಂದಃ, ನಿರವಗ್ರಹಃ- ಈ ೪ ತನ್ನಿಚ್ಚೆಕಾಜಂ (ಹಲಾಯು. | 
ಇಚ್ಚೆ ಕಾಣರೊಳ್‌ ಕೂಡೆನೆ ತೋಳ್ಗಿ ಕೊಳ್ಳರಿಕೆ (ಅನಂಪು. 
೮-೨೭); ವಿಳಾಸಿನಿಯರುಂ ನಗೆಕಾಆರುಮಿಚ್ಛೆ ಕಾಜರುಂ , ಎಎ ನಡೆತಂದರ*್‌ 
(ಪುಸ್ಪಪು. ೮-೪೨); ನಡೆವಳಿ ಕಾಣ ೦, ಇಚ್ಚೆ ಕಾಜಂ (ಶಮದ. ೧೯೯ [ 
ಪ್ರಯೋ). ಇಚ್ಚೆ ಕಾಲ : ೧. "ಇಚ್ಚಕಾಅತನ' ಪರಾ. ಇಚ್ಚೆ ಗಾರ: | 
೧. ಭಕುತರಿಗಿದ್ದ ಸಾ ತಂತ್ರ ನಿನಗಿಲ್ಲ ಭಕುತರಿಚ್ಛೆ [ಚ್ಚೈ ತಿಗಾರ (ತೀರ್ಥಮ. 
೧೩೮-೪). ಇಚ್ಚೆ ಗಾಜಿ: ೨. ಮನ್ಮಥ; ಕಾನು: ಎನ್ನ ಇಚ್ಛೆ 4 ಗಾಜನ | 
ಬೆಚ್ಚಪಚ್ಚೆಯ ಳ್ಳ ಗನ್ನಡಿ (ರಾಮಾಶ್ವ . ೫೧-೯). ೩. ಗೆಳೆಯ (ದಕ. ೪). 
[ಇಚ್ಚೆ * -ಕಾಜ] | 
ಕಾಅತನ್ಕ ಇಚ್ಛಿಕಾರ್ತನ (ನಾ). | 


(20 


೬೨-೨೨೪) , | 


30 


ಚ್ಛ 


ಇಚ್ಚೆ ಕಾಅತನ, ಇಚ್ಚ 


a 


೧. ಸ್ವಚ್ಛಂದವ್ನ ತ್ರಿ. ೨. ಮುಖದಾಕ್ಷಿಣ್ಯಕ್ಕೆ ಮಾತನಾಡುವುದು : 
ಮಂತ್ರಿಗಮಿಚ್ಚೈ(ಪಾಠಾಂ. ಚ್ಚ] ಕಾಜತನಮೇ (ಗದಾಯು. ೫-೪೬; 


ಕಾವ್ಯಸಾ. ೪೩೯). ಇಚ್ಚಕಾಅತನ : ಮೇಲಿನ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. ಇಚ್ಚೆ ಕಾರ್ತನ : ೩. ಪ್ರಣಯ ; ಪ್ರೀಣನ; 
ಅನುನಯ : ನಗೆ ಸಬ್ಬನಂ ಬಿನದಮೆಂಬಿವಜ₹ಂ ಲಲಿತಾಂಗನಂ ಮನಂ 

ಗೊಳಿಸುವರಿಚ್ಚೆ ಕಾರ್ತನದ ಲಲ್ಲೆಯ ಸಗ್ಗದ ದೇಸೆಕಾರ್ತಿಯರ್‌ (ಆದಿಪು. | 
೨-೭೧) ; ಪದಯಿಸೆ ಸೊಂಕಿ ಸಂಕೆಗಿಡೆ ಮೇಳಿಸಿ... | 
ನಜಿದಿಚ್ಚೆ ಕಾರ್ತನದ ಲಲ್ಲೆಗಳಂ 


ಲತಾಂಗಿಗೆ ನೃಪಂ ಪಡೆದಂ (ಕಾವ್ಯಾವ. ೮೦೦). 


ನಾಣನೊಕ್ಳುದ 
ನುಡಿದಂತಲಂಸಿನುಬ್ಬದಿಗಮನಾ | 45 | 
[ಇಚ್ಛೆ ಕಾಜ + -ತನ] | 


೬೪೯ 


ಇಚ್ಛೆ ಗೊಳಿಸು 


ಇಚ್ಛೆಗೆ ಇಚ್ಚಿಗ (ನಾ). ೧. ಇಷ್ಟವನ್ನು ಅನುಸರಿಸಿ ನಡೆಯು 
ಔನಕು; ನೆಫೇಯ: ನಾನು ವಿಪ್ರ ತೆ ಮಿತ್ರರರಸನಿಚ್ಚೆಗರು ಸಂಧಾನಿಪೆ 
ವಿಸ್ಟ ತೇಜವನು ಮಾನಿಗಳಲ್ಲೆ ರಾಜರು ವ್ಯಂತರೇಂದ್ರರು ನೀನದನುಸುರ 
ಬೇಕೆಂದ(ಭರಚ. ೩೮-೬); ಮಡದಿಯರನಳಲಿಸದಿರಿಚ್ಚೆ ಗನಾಗಿರವಕೊಡನೆ 
(ಶಂಕದಾ. ೧೩-೬). ೨. ಮನಸ ಸನ್ನು ಅರಿತು ಮಾತನಾಡುವವನು; 
ಹೊಗಳಿ ನುಡಿಯುವವನು: ಗವ ತೋಟಿ ನುಡಿದೆಯಲ್ಲದೆ 
ನೀನು ವ್ಯಾಜ್ಯಾಂಗವೊಂದ ಡಿದೆಯಾ ತೇಜಸ್ವಿಯೇ ಕೊಬ್ಬಗೆಜಗುವ 
ನದು ರಾಜರೋಜಿ ತಾನೆಂದನಿಚ್ಚೆಗನು (ಭರಚ. ೪೮-೯೮). ಇಚ್ಚಿಗೆ : 
೧. ನರೋತ್ತುಮಪತಿ ನರಪರಿಯಂಕ ನರನ ಕೂಡ ಇಚ್ಛಿಗನೆ ನರನಾಥ 
ನಾರಾಯಣ (ನೋಕ್ಷದೀ. ೫೦). ೨. ನನ್ನ ಇಚ್ಚಿಗರು ನನ್ನನ್ನು ಅಳತೆಗೆಟ್ಟು 
ಹೊಗಳಿ ಜನರಲ್ಲಿ ತಪ್ಪುತಿಳಿವಳಿಕೆಯ ನ್ನ್ನ ಹುಟ್ಟ ಸತೊಡಗಿದ್ದಾಕೆ 
(ಬೀರಬ. ೧೪೫). 

[ಇಚ್ಚೆ + -ಗ್ಯ. ! ತೆಲು. ಇಚ್ಚಕ 

ಇಚ್ಚೆ ಗತನ (ನಾ). ಹೊಗಳಿ ಮಾತನಾಡುವುದು; ಮುಖಸ್ತುತಿಯ 
ಸ್ವಭಾವ : ನಿನ್ನಿಚ್ಚೆಗತನದ ಬಣ್ಣವಣ್ಣಿಗೆಯ ಮಾತನಾಡುವುದು ನನಗಾ 
ದುದಿಲ್ಲ (ಸಮ್ಮಕೌ. ೧-೪೫) ; ಇಲ್ಲದ ಗುಣಗಳ ಬಲ್ಲರಿಚ್ಛಿಗತನದಲ್ಲಿ 
ಪೊಗಳೆ ಪೊಂಗಿ ನಲಿವ ಕಲ್ಲೆರ್ದೆಗರು ಕಡುಗಾಂಪರವನಿಯೊಳಗಿಲ್ಲನ್ಮರರ 
ಸುಗಳಿಂದ (ಕುರಾಸಾಂ. ೩೫-೮೫). [ಇಚ್ಚೆಗ- -ತನ) 

ಇಚ್ಚೆ ಗಾತಿ 'ಇಚ್ಛಿಕಾರ್ತಿ? ನೋ. 

ಇಚ್ಛೆ'ಗಾರ "ಇಚ್ಛೆ ಕಾಜ' ನೋ. 

ಇಚ್ಚೆ ಗಾರ್ಶಿ "ಇಚ್ಚೆ ಕಾರ್ತಿ' ನೋ. 

ಇಚ್ಛೆ ಗಾಣ "ಇಚ್ಚಿ ಕಾಅ' ನೋ. 

ಇಚ್ಚಿಗೆಡು (ಕ್ರಿ). ೧. ಆಸೆಗೆ ಭಂಗವಾಗು ; ಬಯಕೆಗೆ ಕೇಡೊದಗು : 
ನಗೆ ಪೊಗೆ ಮೊಗಮಂ ಫೊದಲ್ಲಲರ್ದ ತಾವರೆಯೆಂಬ ವಿಮೋಹದಿಂ 
ಮೊಗಂಬುಗಲೊಡಮಾ ತಳೋದರಿಯ ಸುಯ್ಸಳ ಬೆಂಕೆಯೊಳಿಚ್ಚಿಗೆಟ್ಟು 
[ಪಾಠಾಂ. ಳಿಟ್ಟುಕೊಟ್ಟು] ತೊಟ್ಟಗೆ ಕೊಳೆ ಮುಂದೆ ಬಿಟ್ಲು... ಪಾಜಕ 
ದುವುನ್ಮದಾಳಿಗಳ್‌ ( ಸಂಪಭಾ. ೫-೧೦). ಪಿ. ಅಪೇಕ್ಷೆ ಕಡಮೆಯಾಗು; 
ರುಚಿಯಿಲ್ಲವಾಗು: ಕಣ್ಣುಗಳು ಕೆಂಪಾಗೆ. . . ಅನ್ನಪಾನದಲಿಚ್ಚೆ ಗೆಟ್ಟುಆಕಿ 
ಕೋಪತಾಪದಲಿ ಉಣ್ಣದುರಿಯುತ್ತ (ಅಮೃತ. ೨-೬೬). ೩. ಎಚ್ಚರ 
ತಪ್ಪು; ಸ್ವಾಧೀನ ತಪ್ಪು: ಒಡಲುರಿಗುಂ... ನುಡಿ ತಡವಕ್ಕು 
ಮಿಚ್ಚೆಗೆಡುಗುಂ ಗಡ ನಲ್ಲರಗಲೈಗೆ (ಆದಿಪು. ೧೨-೪೦) ; ಬೀರರಿರ್ವರು 
ಮಿಚ್ಚೆಗೆಟ್ಟು ಮರವಟ್ಟರೆನೆ ಕುಳ್ತರದೆ ತಣ್ತು ( 

[ಇಚ್ಚೆ + ಕೆಡು) 
ಇಚ್ಚೆಗೆಯ್‌, ಇಚ್ಛೆಗೈ (ಕ್ರಿ). ೧. ಇಷ್ಟವನ್ನು ನೆರವೇರಿಸು; 
ಆಸೆಯನ್ನು ಕ ಹ ಪಾಟನೋದಲಚ್ಚ ರಸಿಯ 
ರಾಡಲಚ್ಚ ಕುಸುರ್‌ ಮನದಿಚ್ಚೆ ಯನಿಚ್ಚೆಗೆಯ ಬಲಚ್ಚರಸಿಯರೆಂದೊಡೇವೊ 
ಗಲು ದೋ ಜಿನಚಂದ್ರವಿಭೂತಿಲೀಲೆಯಂ (ಪತ: ೭-೭೫). ಇಚ್ಚೆ ಗೈ: 
೨. ಇಷ್ಟಪಡು; ಸಂಕಲ್ಪಿಸ ಸು: ಸಕಲದೇವಾತ್ಮಕಂ ನೀನಿಚ್ಛೆ (ನು 
ಡೆತಿಸುಳರೆದಿಂದಪ್ಪುದು (ವೆಂಕಾರಾ. ೫-೧-೪೨). 
[ಇಚ್ಚೆ * ಕೆಯ್‌,] 

"ಇಚ್ಛೆ ಗೈ "ಇಚ್ಛೆ ಗೆಯ್‌' ನೋ. 

ಇಚ್ಛೆ ಸೊಳಿಸು (ಕ). ೧. ಬಯಕೆಯನ್ನು ನೆರವೇರಿಸು; ಪ್ರೀತಿ 
ಯಿನ್ನು ತೋರಿಸು. ೨. ಮರುಳುಗೊಳಿಸು; ಆಕರ್ಷಿಸು: 
ಆಬ ಳೆ. ಯರು ಇಚ್ಛೆಗೊಳಿಸುವರೆಂದು ಗುಂಪಂ ಬಿಚ್ಚಿ ಗುಂಪಿಸಲಿಲ್ಲ 
ಬಿಟ್ಟೊಡೆ ಹೆಚ್ಚಿ ಪಾಜುವರಾಗಳೇ ಸಾಳುವನ ಪರಿಯಿಂದ (ಬ ಸಪು. 

[ಇಚ್ಛೆ * ಕೊಳ್ಳಾ + -ಇಸ್ಕು] 


ಶ್ರೀರಾಮಾ. ೧೨೮-೮೬). 


೪೦-೭೬). 


ಇಚ್ಛೆ ಟಿವಣೆ 


ಇಚ್ಚೆ ಟಿವಣೆ, ಇಚ್ಛಟವಣಿ (ನಾ). [ಗಣಿತ] ಮನಸ್ಸಿಗೆ ತೋರಿದ 
ಸಂಖ್ಯೆಗಳನ್ನು ಹಾಕಿಕೊಂಡು ಮೊತ್ತವನ್ನು ಕಂಡುಹಿಡಿಯುವ 
ಕ್ರಮ : ಉದಯರಾಗಾ ಹೇಳಿಸುವುದು, ಹಲಗೆ ಬರೆಯಿಸುವುದು, ಕೊಟ್ಟಿ 
ಕಾಗದ ಓದಿಸುವುದು, ಇಚ್ಛಿಟಿವಣೆ ಹಾಕಿಸುವುದು ಇದೇ ಸಾಧಾರಣವಾಗಿ 
ವಿದ್ಯಾಭ್ಯಾಸ ಕ್ರಮವಾಗಿತ್ತು (ಮುಸುಗ. ೪). ಇಚ್ಚಟವಣಿ (ದಕ.8). 

[ಇಚ್ಚೆ * ಟವಣೆ] 

ಇಚ್ಚೆ ಬೋನ (ನಾ). ಇಷ್ಟವಾದ ಭೋಜನ ; ಬಯಸಿದ ಊಟ: 
ನೇಮದ ಮಹಂತರಿಗೆ ಇಚ್ಚೆಬೋನವ ನೀಡಿ ಮಿಂಡಜಂಗಮರೆಲ್ಲ ಬೇಡಿ 
ದರ್ಥಗಳ ಕೊಡುತ (ಮಡಿಕ್ಕಾ. 1೪, ೮೨೩ ಬಸಸ್ತೋ). 

[ಇಚ್ಚೆ * ಬೋನ] 

ಇಚ್ಚೆಯ (ಕ್ರಿ). ಅಪೇಕ್ಷೆಯನ್ನು ತಿಳಿ; ಇಂಗಿತವನ್ನು ಅರಿ: 
ಮನವೆಳಸಿದ ಮೋಹನ ತೋಣದೆ ಕಣ್ಣೊ ನೆಯೊಳಿಟ್ಟಸುತಿಚ್ಛೆಯಣಶಿತು 
ಇನಿವಾತಿನಿಂದ ಸೋಲಿಸಿ ಕೊಡಿಯವನಿಂದ ಘನಸುಖವಡೆಯಬೇಕಬಲೆ 
(ಕಂನನಿ. ೯-೧೫೫). [ಇಚ್ಚೆ * ಅಆ] 

ಇಚ್ಚೆಯಾಣ್ಮ (ನಾ). ಪ್ರಿಯತಮ; ಪ್ರೀತಿಪಾತ್ರನಾದವನು; 
ಮನದನ್ನ: ಎಲ್ಲಿದಂ ಸೊಬಗಿನಾಗರಮೆಲ್ಲಿದನಿಚ್ಚೆ ಯಾಣ್ಮಂ (ಆದಿಪು. 
೩-೧೫) ; ಅಗಳೊರ್ವಳಿಚ್ಚೆಯಾಣ್ಮನೊಳ್‌: ಬೆಚ್ಚಮನದಾಕೆ (ಜ ಗವಿ. 
೧೬-೧೧೯ ವ). [ಇಚ್ಚೆ * ಆಣ್ಮ (ಆ ಆಳ್ಮ)) 

ಇಚ್ಚೆನಡು (ಕ್ರಿ). ಬಯಸು; ಅಪೇಕ್ಷಿಸು: ಇಚ್ಚೆನಟ್ಟೊಡಮೆಗಳ 
ನಿತ್ತಪೆಂ (ಉದ್ಭಟ. ೧೦-೮೬ ವ). [ಇಚ್ಚೆ * ಪಡು) 

ಇಚೆ ಸಾವು (ನಾ). ತನಗೆ ಮನಸ್ಸು ಬಂದಾಗ ಪಡೆಯುವ ಸಾವು; 
ಸ್ವೀಚ್ಛಾಮರಣ: ಮಾರಾಣಿಯುಂ ಪತಿಪಾದಮೂಲದೊಳ್‌ ಪಟ್ಟು 
ಪೊಂದಿದಳಿರುಳೆ ಇಚ್ಚೆಸಾವಂ (ಶ್ರೀರಾಮಾ. ೮೧೬-೧೩೦). [ಇಚ್ಛೆ ಸಾವು] 

ಇಚೆ ಅಗು "ಇರ್ಚೆಅಂಗು' ನೋ. 

ಇಚ್ಛೈಸು "ಇಚ್ಚಿಸು' ನೋ. . 

ಇಚ್ಛಕ (ನಾ). ೧. - ಇಚ್ಚಕ (?). ೨. [ಗಣಿತ] ಅಪೇಕ್ಷಿತವಾದ 
ಮೊತ್ತ, ಲಬ್ಧ. [ಸಂ.) 

ಇಚ, ಯಿಸು "ಇಚ್ಛಿಸು' ನೋ. 

ಇಚ್ಛಯ್ಸು "ಇಚ್ಛಿಸು' ನೋ. 

ಇಚ್ಛಾಕಾರ (ನಾ). ಆದರ; ಸತ್ಕಾರ: ಗಂಧೋದಕಮನುಯ್ದು ಕೊಟ್ಟು 
ರಘುವೀರಂಗಿಚ್ಛಾ ಕಾರಪೂರ್ವಕಂ ಸರ್ವಾಂಗಪ್ರಣತನಾಗಿ ಕಾಣ್ಪುದುಂ 
(ಪಂರಾಮಾ. ೭-೧೩೭ ವ) ; ಪುರಮಂ ಪೊಕ್ಕು ಲವಾಂಕುಶರಂ ಕಾಣ್ಬುದು 
ಮವರಿಚ್ಛಾಕಾರಂಗೆಯ್ದುು ಮಣಿಮಯಾಸನಮಂ ಕುಡುವುದುಂ 
(ಸಂರಾಮಾ. ೧೬-೬ ವ). [ಸಂ.] 

ಇಚ್ಛಾಕಾರಂಗೆಯ್‌, ಇಚ್ಛಾ ಕಾರಗೈ (ಕ್ರಿ). ಸತ್ಯರಿಸು; ಆದರಿಸು; 
ಗೌರವಿಸು: ಅಂತು ಬರ್ಪೈದನಪರಾಜಿತಾಮಹಾದೇವಿ ಕಂಡಿದಿರೆಟಕ್ಸೀಆ 
ಲಿಕ್ಕಿ ಬಚಿಯಮಿಚ್ಛಾ ಕಾರಂಗೆಯ್ವುದುಂ (ಪ 9ಂರಾಮಾ. ೧೫-೧೩ ವ). 
ಇಚ್ಛಾಕಾರಗೈ ; ಏಕೆ ಕಾಡುವಿರಿ ನಿಮ್ಮಣ್ಣನೊಳ್ನಿಮ್ಮೊಡನೀ ಕನ್ನೆ 
ನುಡಿದು ಗೆಲ್ವ ಳೆ ಸಾಕು ಸೈರಿಸಿರೆಂದು ವಿನಯದಿಂದವರಿಗಿಚ್ಛಾ ಕಾರ 
ಗೈದಳಾ ತಾಯಿ (ಭರಚ. ೪೦-೭೮). [ಇಚ್ಛಾ ಕಾರ + ಕೆಯ] 

ಇಚ್ಛಾಕಾರಗೈ "ಇಚ್ಛಾಕಾರಂಗೆಯ್‌' ನೋ. 

ಇಚ್ಛಾದಾಸ್ಯ (ನಾ). ಇಚ್ಛೆಗಳಿಗೆ ದಾಸನಾಗುವುದು ; ಸ್ವಂತ ಇಷ್ಟ 
ದಿಂದ ದಾಸನಾಗುವುದು : ಸಂಪ್ರದಾಯ ದಾಸ್ಕ, ಇಚ್ಛ್ರಾದಾಸ್ಯಕ್ಕಿಂತ 
ಶ್ರೇಷ್ಠವಾದದ್ದು (ಪ್ರೇಮಾಶ್ರ. ೧೨೩). [ಸಂ. (ಇಚ್ಛಾ * ದಾಸ್ಯ)] 

ಇಚ್ಛಾನುಡಿ (ನಾ). ಇಚ್ಛೆಗನುಸಾರವಾದ ಮಾತು; ತಡೆಯಿಲ್ಲದೆ 


ಸ್ವೇಚ್ಛೆಯಿಂದ ಹೇಳುವ ಮಾತು (ಉಕ. 3). [ಇಚ್ಛಾ * ನುಡ್ಡಿ] 


೭೫೦ 


15 


20 


25 


35 


40 


45 


ಇಚ್ಛಾಶಕ್ತಿ 


ಇಚ್ಛಾನುಸಾರ (ಅ). ಇಷ್ಟಕ್ಕೆ ಅನುಸಾರವಾಗಿ; ಅವೇ 
(ಕಿ). [ಸಂ. ಇಚ್ಛಾನುಸಾರಂ] 

ಇಚ್ಛಾಪತ್ರ (ನಾ). ತನ್ನ ಇಚ್ಛೆಯಂತೆ ಬರೆದಿಟ್ಟ ಪತ್ರ; ಉಯಿಲು: 
ಉಯಿಲುಗಳು, ಇಚ್ಛಾ ಪತ್ರ (ಭಾಧಾನ. ೨೯೩). [ಸಂ.] 

ಇಚ್ಛಾ ಪೂರ್ತಿ (ನಾ). ಬಯಕೆ ಪೂರ್ಣವಾಗಿ ನೆರವೇರುವಿಕೆ; 
ಇಷ್ಟಸಿದ್ಧಿ. [ಸಂ. (ಇಚ್ಛಾ * ಪೂರ್ತಿ)] 

ಇಚ್ಛಾಪ್ರಸವ (ನಾ). ಬಯಕೆ ಹುಟ್ಟುವಿಕೆ; ಆಸೆಯಾಗುವಿಕೆ. 

[ಸಂ. (ಇಚ್ಛಾ + ಪ್ರಸವ)] 

ಇಚ್ಛಾ ಬಲ (ನಾ). ದೃಢಸಂಕಲ್ಪದ ಶಕ್ತಿ; ಸಂಕಲ್ಪಶಕ್ತಿ: ಇದನ್ನು 
ಸಾಧಿಸಲು ಇಚ್ಛಾ ಬಲವುಬೇಕು (ವಿಚಾಮಂ.೧೯). [ಸಂ. (ಇಚ್ಛಾ* ಬಲ)] 

ಇಚ್ಛಾಭೋಜನ (ನಾ). ಇಷ್ಟವಾದ ಊಟ; ಸಮೃದ್ಧವಾದ 
ಊಟಿ: ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಬೇಜಕಿ ಇಚ್ಛಾ ಭೋಜನ 
ವನಿಳ್ಕಿದರೆ ಕಿಚ್ಚಿನೊಳಗೆ ಉಚ್ಚೆಯ ಹೊಯಿದು ಹನಿಯ ಬೇಳ್ದಂತಾ 
ಯಿತ್ತು (ಬಸವ. ೫೯೫); ಚರಮೂರ್ತಿಗಳಿಗೆ... ಇಚ್ಛಾ ಭೋಜನವ 
ನೀಡಿಸುತ್ತ (ಭೈರಸೂ. ೧೮೪).  [ಸೆಂ. (ಇಚ್ಛಾ * ಭೋಜನ)] 

ಇಚ್ಛಾ ಮರಣ (ನಾ). - ಇಚ್ಚೆ ಸಾವು. ಸೆಂ. (ಇಚ್ಛಾ * ಮರಣ)] 

ಇಚ್ಛಾಮರಣಿ (ನಾ). ತನಗೆ ಮನಸ್ಸು ಬಂದಾಗ ಸಾವನ್ನು ಪಡೆ 
ಯುವವನು. ಉದಾ: ಭೀಷ್ಮ. (ಸಂ. ಇಚ್ಛಾ ಮರಣಿನ್‌) 

ಇಚ್ಛಾಮಾತ್ರ (ನಾ). ಸಂಕಲ್ಪಿಸುವಷ್ಟು ಮಾತ್ರ; ಸಂಕಲ್ಪಮಾತ್ರ: 
ಕೂಡಲಸಂಗನ ಮಹಾಮನೆಯಲು ಆಸ್ತಿಗ್ರಾಹಕನೆಂಬ ಗಣೇಶ್ವರನ 
ಇಚ್ಛಾಮಾತ್ರದಿಂದೆ ಜಗಜುಗವಯ್ಯಾ( ಬಸವ. ೫೩೫). 

[ಸಂ. (ಇಚ್ಛಾ * ಮಾತ್ರ)] 

ಇಚ್ಛ್ರಾಯಿತ (ಗು). ಬಯಸಿದ್ದ ಆಸೆಪಟ್ಟ (ಸಿದ್ಧಾಂತಿ. ಕ). ನ “ಆಶಾ 
ತೃಷ್ಣಾನಿಜಾಯತಾ” ಎಂಬುದನ್ನು ಕಿಟಿಲ್‌ ಅವರು "ಇಚ್ಛಾ 
ಯಿತ? ಎಂದು ತಪ್ಪಾಗಿ ಪದವಿಭಾಗಮಾಡಿಕೊಂಡಂತಿದೆ. [1] 

ಇಚ್ಛಾ ರೂಪಿ (ನಾ). ಬೇಕಾದ ರೂಪವನ್ನು ಧರಿಸಬಲ್ಲವನು; ಕಾಮ 
ರೂಪಿ: ಅವರು ಇಚ್ಛಾ ರೂಪಿಗಳೂ ಅತ್ಮಂತ ಮಾಯಾವಿಗಳೂ ದಯಾ 
ಶೂನ್ಯರೂ ಆಗಿದ್ದರು (ತುಳಸಿ. ೫೦) ; ಸುಳಿಸುಳಿದನಿಚ್ಛಾ ರೂಪಿ ಸೌಧದಿಂ 
ಸೌಧಕ್ಕೆ (ಶ್ರೀರಾಮಾ. ೪೪೮-೧೦೬). [ಸಂ. ಇಚ್ಛಾರೂಪಿನ್‌] 

ಇಚ್ಛಾ ವಂತ (ನಾ). ಹಲವು ಆಸೆಗಳುಳ್ಳವನು (ದಕ. 8). 

[ಸಂ. ಇಚ್ಛಾವತ್‌] 

ಇಚ್ಛಾವತಿ (ನಾ). ಆಸೆಯುಳ್ಳವಳು; ಬಯಕೆಗಾತಿ: “ಇಚ್ಛಾ ತೀ 
ಕಾಮುಕಾ-೨ ಸ್ರಕ್ಟಂದನ ಫುರುಷಧನಾದಿಗಳಲ್ಲಿ ಬಹಳ ಆಸೆಯುಳ್ಳ ವಳು? 
(ಸಿದ್ಧಾಂತಿ. ೧೪೮). [ಸಂ. ಇಚ್ಛಾವತೀ) 

ಇಚ್ಛಾವಿಘಾತಿ (ನಾ). ಇಷ್ಟಕ್ಕೆ ಹಾನಿ, --ಕೇಡು: ಸೀತೆಯಂ ರಾಮಂ 
ಗೊಪ್ಪಿಸುವುದೆ ನೀತಿಯುಂ ನಿರ್ವಾಹಮುಮೆಂದು , . . ವಿಭೀಷಣಂ 

| ಸುಭಾಷಿತಂಗಳೆಂ ನುಡಿಯೆ ತನಗಿಚ್ಛಾವಿಘಾತಿಯಂ ಮಾಡಿದನೆಂಬನಿತ 
ಜಕೊಳಾ ದನುಜಂ (ಪಂಚತಂ. ೧೬೫-೧೦). [ಸಂ. (ಇಚ್ಛಾ ವಿಘಾತಿ)] 

ಇಚ್ಛಾಶಕ್ತಿ (ನಾ).[ತತ್ತ್ವಶಾ] (ಪರಮೇಶ್ವರನ ಅಥವಾ ವ್ಯಕ್ತಿಯ) 
ಸಂಕಲ್ಪರೂಪವಾದ ಶಕ್ತಿ: ಪರಮೇಶ್ವರನ ಇಚ್ಛಾ ಶಕ್ತಿ ಯಿಂದಲೇ 
ಮನುಷ್ಯ ಪ್ರವೃತ್ತಿಯು ಕ್ಷೀರಪ್ರವೃತ್ತಿಯು ಎಂದು ಈಶ್ವರವಾದಿಗಳು 
ಹೇಳುವರು (ಹಿಂದ ಸಾ. ೬೨); ಶಕ್ತಿಗಳು ಇವು ಕ್ರಿಯಾಶಕ್ತಿ, ಜ್ಞಾನ 
ಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಮತ್ತು ಚಿತ್‌ಶಕ್ತಿ ಎಂದು 
ಆರು ಇರುತ್ತನೆ (ಶಿವಾಕೋ. ೩೭) ; ಫುಟ್‌ಬಾಲ್‌ ಆಡಲು ಹೊರಟರೂ 
ಹಾಗೆಯೇ ಆಟವನ್ನು ನಿಲ್ಲಿಸಿ ಹೊರಕ್ಕೆ ಬರುವ ಇಚ್ಛಾಶಕ್ತಿಯೇ ಇರಲಿಲ್ಲ 
(ಠಾಲೆಮ. ೬೩). [ಸಂ. (ಇಚ್ಛಾ + ಶಕ್ತಿ)] 


ಬ 


ಟ್ಟ 


ಇಚ್ಛಾಸಿರ 


ಇಚ್ಛಾಸಿರ "ಇರ್ಭಾಸಿರ' ನೋ. 

ಇಚ್ಛಾಸ್ಟಾತಂತ್ರ್ಯ (ನಾ). [ತತ್ತ್ವಶಃಾ] ತನ್ನ ಇಷ್ಟಕ್ಕೆ ಅನುಸಾರ 
ವಾಗಿ ನಡೆಯುವ ಸ್ವಾತಂ ತ್ರ್ಯಃ ಸಂಕಲ್ಪಿಸಿ ನಡೆಯುವ 
ಸ್ವಾತಂತ್ರ್ಯ: ಜೀವನಿಗೆ ಸಂಪೂರ್ಣವಾದ ಇಚ್ಛಾಸ್ವಾತಂತ್ರ್ಯವಿರುತ್ತ 
ದೆಂದೂ ಸನಾತನಧರ್ಮವು ಅನ್ನುವುದಿಲ್ಲ (ಗೀತಾಸಂ. ೧೨೦). 

[ಸಂ. (ಇಚ್ಛಾ * ಸ್ವಾತಂತ್ರ್ಯ) 

ಇಚ್ಛಿತ (ಗು). ೧. ಬಯಸಿದ; ಅಪೇಕ್ಷೆಪಟ್ಟ. (ನಾ). ೨. ಬಯಕೆ; 
ಅಪೇಕ್ಷೆ: ನನ್ನ ಇಚ್ಛಿತವು ಮನೋರಾಜ್ಯದಂತೆ ಕ್ಷಣದಲ್ಲಿ ಭಸ್ಮವಾಗಿದೆ 
(ಜೀವಮ. ೨). ([ಸಂ.] 

ಇಚ್ಛಿಸು, ಇಚ್ಛಯಿಸ್ಕು ಇಚ್ಛೈಸು (ಕ್ರಿ). ಅಪೇಕ್ಷಿಸು; ಬಯಸು; 
ಕೋರು : ಶಿರವಾಗಿ£ಗ]ಲಿಚ್ಛಿಸಿ (ಜೀವಂಸಾಂ. ೩-೪೨); ಇಂತಹ ಹತ್ತಿ 
ರದ ಹೂ ತನ್ನ ಮನೆಯನ್ನು ಬೆಳಗಬೇಕೆಂದು ಕೇಶವ ಇಚ್ಛಿ ಸುವುದು 
ಸ್ವಾಭಾವಿಕ (ಮುಂಗಾಮು. ೬೫); ಮುತ್ತೈದೆಯ ಸಾವಿಚ್ಛಿ ಪೆನು (ಕವಿಸೋ. 
೫೬). ಇಚ್ಛಯಿಸು : ಮೆಚ್ಚಿ ವಸುದೇವನ ಕೊರಳ್ಳೆ ತೊಡರ್ಚಿದಳು 
ನವರತ್ನ ಮಾಲೆಯನಿಚ್ಛಯಿಸಿ ಗಂಧರ್ವದತ್ತೆ ವಿವಾಹವಿಧಿಯಿಂದ 
(ಸಾಳ್ವಭಾ. ೮-೩೬). ಇ ಚ್ಛೈ ಸು: ಅನುಳನಭಃಶ್ರೀಗಲಂಕಾರಮಂ 
ಮಾಳ್ಪೆನೆನುತ್ತಿಚ್ಛೈಸಿ (ರಾಜಶೆ€. ೧೧-೧೯) ; ಅಂಕಾರೋಹಕಿಚ್ಛೈಪ 
ಮಕ್ಕಳನಿರ್ಕ್ಯೈಗಳಿನೆತ್ತಿಕೊಂಡು (ಶಾಕುಂತ. ೧೦೫-೧೮೦). 

[ಇಚ್ಛೆ * -ಇಸ್ಕು] 
ಇಚ್ಛುಕ (ನಾ). ೧. ಬಯಸುವವನು; ಅಪೇಕ್ಷಿಸುವವನು; 


೭೫ಗಿ 


5 


ಅಭ್ಯರ್ಥಿ; ಉಮೇದುವಾರ. ೨. ಬಯಕೆಯುಳ್ಳುದು ; ಅಪೇಕ್ಷಿ 


ಸುವುದು: ಆ ಆಕಾಂಕ್ಷೆಗಳೂ ಕಾಮನೆಗಳೂ ಪೂರ್ಣವಾಗುವುದಕ್ಕಾಗಿ 
ಇರಲಿಲ್ಲ, ತಳಮಳಕ್ಕಾಗಿ ಮಾತ್ರ ಇದ್ದವು. ಆ ದಾಹ, ಆ ಸಂತೋಷ 
ಶಾಂತಿಯ ಇಚ್ಛು ಕವಾಗಿರಲಿಲ್ಲ (ಪ್ರೇಮಾಶ್ರ. ೮೧). (ಸಂ. 

ಇಚ್ಛೆ (ನಾ). ೧. ಅಪೇಕ್ಷೆ; ಬಯಕೆ: “ಇಚ್ಛಾ, ಕಾಂಕ್ಸಾ, ಸ್ಪೃಹಾ, 
ವಾಂಛಾ, ಕಾಮಃ, ಈಪ್ಸಾ (ಕಾಮನಾ), ರುಚಿಃ, ಆಶಂಸಾ-ಈ ೮ ಇಚ್ಛೆ? 
(ಹಲಾಯು. ೧೧೮-೨೫) ; ಮೇಲೊಂದು ಗರುಡ ಹಾರುತಿಹುದು ಕೆಳಗದರ 
ನೆರಳು ಓಡುತಿಹುದು ಅದಕೊ -ಅದರಿಚ್ಛೆ ಹಾದಿ ಇದಕೊ ಹರಿದತ್ತ ಬೀದಿ 
(ಗಣೇಶ. ೩೯-೩). ೨, [ಗಣಿತ] ಬಯಸಿದ ಸಂಖ್ಯೆ; ಮೊತ್ತ; ಲಬ್ಧ. 

(ಸಂ. ಇಚ್ಛಾ] 

ಇಚ್ಛೆ ಕಾರ್ಶಿ "ಇಚ್ಚೆ ಕಾರ್ತಿ' ನೋ. 

ಇಚ್ಛೆಗ (ನಾ). ಮನಸ್ಸನ್ನು ಆರಿತು ಮಾತನಾಡುವವನು; 
ಹೊಗಳಿ ನುಡಿಯುವವನು : ದನಿ ಲೇಸು ಮೇಳದ ಜೋಕೆ ಲೇಸಾಳಾಪ 
ವನುಭವ ಲೇಸು ಮತ್ತಲ್ಲಿ ಜಿನನಾಮ ಕೂಡಿತು ಲೇಸು ಲೇಸೆಂದು 
- ರಾಯನ ಮುಂದೆ ನುಡಿದರಿಚ್ಛೆ ಗರು (ಭರಚ. ೧-೮೬). [ಇಚ್ಛೆ * -ಗ್ವ] 

ಇಚ್ಛೆಗಾರ್ತಿ "ಇಚ್ಚೆ ಕಾರ್ತಿ' ನೋ. 

ಇಚ್ಛೈಸು "ಇಚ್ಛಿಸು' ನೋ. 

ಇಛ್ಛಾಸಿರ "ಇರ್ಭಾಸಿರ' ನೋ. 

ಇಜಹರನಾಮೆ "ಇಜಾರನಾಮ' ನೋ. 

ಇಜಾ (ನಾ). ಅಪಾಯ ; ತೊಂದರೆ; ಗಾಯ; ಪೆಟ್ಟು. 

ಇಜಾಆಗು ಎ ಗಾಯಗೊಳ್ಳು : ಬಾರಿಬಿದ್ದು ಕದ್ದಿಗಳು ಸರಿದು 
ಎತ್ತುಗಳು ಮನುಷ್ಯರುಗಳು ಇಜಾಆಗುತ್ತಾರೆ ('ೃಷಿಪ್ರ. ೧೦೮). 
[*- ಮರಾ, ಹಿಂ. ಪಾರ. ಈಜಾ] 

ಇಜಾಫೆ (ನಾ). ಬಡತಿ; ವೃದ್ಧಿ: ಅನೇಕರಿಗೆ ಕಾಲೋಚಿತವಾಗಿ ಇಣಾಫೆ 

ಯನ್ನು ಸಹ ಅಪ್ಪಣೆ ದಯಪಾಲಿಸಿದರು (ಮಹಾವಂ. 11, ೫೬). 
[+ ಅರ. ಇಜಾಫಾ) 


80 


45 


ಇಜ್ಜಾಡಿಸು 


ಇಜಾರ್ಕ, ಇಜಾರೆ, (ನಾ). ಗುತ್ತಿಗೆ ಕರಾರು; ಕಂದಾಯದ ಅಥವಾ 
ಗುತ್ತಿಗೆಯ ಒಪ್ಪಂದ (ಕೈಸ್‌ಗೆ. 11,೫೫೦). ಇಜಾರೈ: ಅದಲ್ಲದೆ ದೇವೀ 
ಸಿಂಹನ ಇಜಾರೆ! ಅವನು ಸರ್ಕಾರ ದ ಹಣವನ್ನು ವಸೂಲ್ಮಾಡಿ 
ಕೊಳ್ಳುವುದಕ್ಕೆ ಇಜಾರೆ ಮಾಡಿಕೊಂಡಿದ್ದನು (ದೇನೀಚ. ೩೧). 

[+ ಅರ. ಇಣಾರಹ್‌, ಇಜಾರತ್‌, ಇಜಾರಾ - ಗುತ್ತಿಗೆ] 

ಇಜಾರ್ಕ, ಇಜಾರು (ನಾ). ಷರಾಯಿ; ಚಣ್ಣ; ಪಾಯಿಜಾಮಾ: 
ಜಾತಿನವರತ್ಸದಾಭರಣ ಪೈ ಠಣೆಯಾಗಿ ಖ್ಯಾತಿವೆತ್ತಂ ಸೂರ್ಯಪುಟ 
ವಿಜಾರದ ಮೇಲೆ ಶ್ರೀತಕನಕದ ಕಮರಬಂದವದರುಪರಿಯೊಳು ಜವದಾಡೆ 
ಯೊಪ್ಪಿ ಮತ್ತಂ (ಪ್ರಭುಫ. ೯-೨೦೬); ಥಾನುಗಟ್ಟಲೆ ಬಟ್ಟಿ ಯಿಂದ 
ಇಜಾರ ಹೊಲಿಸಿಕೊಳ್ಳ ಬೇಕೆಂದರೆ ಎಷ್ಟು ಹಣವಾಗುತ್ತೆ (ನಾಡಿಗೇ. ೬); 
ಬಿಜಾಪುರದಲ್ಲಿ ಇಜಾರದವರು ಹಜಾರ್‌ ಮಂದಿ (ಗಾದೆ). ಇಜಾರು: 
ನಿಮ್ಮ ಕಿಟ್ಟು ಶಾಲೆಗೆ ಹೋಗುವಾಗ ಇಜಾರು ಹಾಕುತ್ತಾನಲ್ಲ(ಕದಂಬ.೧); 
ಬಹುಜನರು ಇಚಾರವನ್ನೂ ಉದ್ದಂಗಿಯನ್ನೂ ಹಾಕುವರು (ವ ಜಾ ಭೂ. 
೪೯). [<4 ಮರಾ. ಇಜಾರ್‌ ; ಪಾರ. ಇರುಾರ್‌, ಇಜಾರ್‌] 

ಇಜಾರನಾಮ, ಇಜಹರನಾಮೆ (ನಾ). ಸರಹೆದ್ದಿನ ತಕರಾರು; 
ಗಡಿ ವಿವಾದ; ಜಾಹೀರನಾಮೆ; ಪ್ರಕಟನೆ (?) : ಆ ಪೂರ್ವೋತ್ತರ 
ಯಾವತ್ತೂ ವಿವರವಾಗಿ ಬರದು ಇಜಾರನಾಮಯಂತಾ ಅದರ ಹೆಸರು 
ಮಡಗಿ, ಆ ಇಜಾರನಾಮೆಯಂನು ತಂಮ ಬಳಿಗೆ ರವಾನೆ ಮಾಡಿ ಇದ್ದೇವೆ 
(ಕಾಜೀಂದ್ರ. ೧೨೯). ಇಜ ಹರನಾಮೆ: ಇದರ ಸಂಗಡ ಪೀಲ್‌ 
ಸಾಹೇಬರಿಗೆ ಬರದು ಕೊಟ್ಟ ಇಜಹರನಾಮೆ ವಿವರೆ (ರಾಜೇಂದ್ರ. ೧೩೦). 

(+ ಅರೆ. ಇಜಹಾರ್‌ನಾಮಾ] 

ಇಜಾರಾದಾರ “ಇಜಾರ್ದಾರ್‌' ನೋ. 

ಇಜಾರು "ಇಜಾರ್ಯ' ನೋ. 

ಇಜಾರೈೆ, "ಇಜಾರ್ಕ' ನೋ. 

ಇಜಾರ್ಕೆ (ನಾ). ಕಾಯಿಲೆ (?) : ವ್ರಜೇಶ್ವರನಿಗೆ ಕೆಲವು ದಿನ ಅನಳೊಂ 
ದಿಗೆ ಹೋರಾಡುವುದು ಬಹಳ ಕಷ್ಟವಾಯಿತು. ಅದರೆ ಸಾಗರೆಗೆ ಆಗ 
ಪೂರಾ ಇಜಾರೆಯಾಗಿದ್ದಿತು (ದೇವೀಚಾ. ೧೧೭). [1] 

ಇಜಾರ್ದಾರ್‌, ಇಜಾರಾದಾರ (ನಾ). ೧. ಜಮಾನನ್ನು ನಿಕಾಧಿ 
ಕಾರವಾಗಿ ಗುತ್ತಿಗೆಗೆ ಒಪ್ಪಿಕೊಳ್ಳುವವನು; ಒಟ್ಟು ಗುತ್ತಿಗೆದಾರ. 
೨. ಹೆಂಡ, ಸಾರಾಯಿ ಮುಂತಾದ ಮಾದಕದ್ರವ್ಯಗಳ ಅಂಗಡಿಯ 
ಗುತ್ತಿಗೆದಾರ; ಕಂಟ್ರಾಕ್ಟ್‌ ದಾರೆ (ಕೈಸ್‌ಗೆ. 11, ೫೫೦). ಇಜಾರಾ 
ದಾರ (ದಕ. ಕಿ). [*-ಅರ. ಇಜಾರಾದಾರ”] 

ಇಜ್ಜತ್‌, ಇಜ್ವತು (ನಾ). ಮರ್ಯಾದೆ; ಗೌರವ: ತಮ್ಮ ಇಜ್ಜತ್‌ 
ಒಡೆದ ವಿಗ್ರಹದಂತೆ ಬೊಕ್ಕಬೋರಲು ಬಿದ್ದುಹೋಯಿತೆಂದು ಅವರು 
. - . ಭಾವಿಸಿದ್ದರು (ದಿವಾಬ. ೫೯). ಇಜ್ಜತು : ನಿಮ್ಮ ಪ್ರಾಣ, ಮಾನ, 
ದೌಲತ್ತು, ಇಜ್ಜತು(ಮರ್ಯಾದೆ) ಮುಂತಾದುವು ಹೆಚ್ಚಾಗಲಿ (ದೇವೀಚ್‌. 
೮೪). [+ ಅರ. ಇಜ್ಜತ್‌] 

ಇಜ್ಜತು "ಇಜ್ಜತ್‌' ನೋ. 

ಇಜ್ಜತೆ "ಇಜ್ಜೊತೆ' ನೋ. 

ಇಜ್ಜಮರ (ನಾ). ಒಂದು ಮರ: *ಅಷ್ಟಪದಃ - ಚಿನ್ನಉಳ್ಳೆ ; ಇಜ್ಜ 
ಮರನು ೫ (ಓಷಧಿ. ೬). [?) 

ಇಜ್ಜಲ (ನಾ). “ನೀರು ಹಲಸಿನ ಗಿಡ” (ಅಮರ. ಟಕೆ). [ಸೆಂ.] 

ಇಜ್ಜಲು "ಇರ್ದಲ್‌' ನೋ. 

ಇಜ್ಜಾ ಡಿಸು (ಕ್ರಿ). ಎರಡು ಕಡೆಗೂ ಜಾಡಿಸು, ಚಾಚು (?): ವೈರಿ 
ಜಜ್ಞಾರನಾ ಕವಾಟವನು ಜಜ್ಜರಿಮಾಡಲಾಗಳಿೆ ಕಿಚ್ಚು ಜಿಹ್ವೆಯನಿಜ್ಜಾಡಿ 
ಸುತ ಹಬ್ಬಿತೊಡನೆ (ಭರಡ. ೨೯-೭೬). [ಇರ್‌ (ಆ. ಎರಡು) * ಜಾಡಿಸು] 


ಇಜ್ಜೊತೆ ೭೫೨ ಇಟ್ಟಿ ಣ್ಮ 


ಇಜ್ಜೊತೆ, ಇಜ್ಜತೆ (ನಾ). ಹೊಂದಿಕೆಯಿಲ್ಲದ ಜೋಡಿ; ಇಜ್ಜೋಡಿ : ಹೂಸಿದಿಟ್ಟಗೆಯ ಹುಡಿಯ ಕೆಂಗಣ್ಣ (ಖದ್ದರಾ. ೭-೨೭) ; ಜಡನಂ ಗಟ್ಟಿ 
ಈ ಇಜ್ಜೊತೆಯ ದೆಸೆಯಿಂದ ಅವಾಂತರವಾಯಿತು (ಕ್ರಿಯಾಶಿ. ೧೧೩). ಸಿದೆನಾಗಳಿಟ್ಟಿಗೆಯಿಂದ (ದಶಕು. ೧೩-೫೨). ಇ ಟ್ರ ೦ಗ್ಗಿ: (ಉಕ) 
ಇಜ್ಜತೆ (ದಕ. 8). [ಇರ್‌ (ಆ ಎರಡು) + ಜೊತೆ] ೧. ಮನೇ ಕಟ್ಟಿಲಿಕ್ಕೆ ... ಇಟ್ಟಂಗಿ, ತೊಲೆ, ಕಂಬ . . . ಮುಂತಾದುವು 
ಇಜ್ಜೋಡಿ (ನಾ). - ಇಜ್ಜೊತೆ: ಅವನ ನಾಗರಿಕತೆಯಲ್ಲಿ ಇಜ್ಜೋಡಿ ಗಳು ಬೇಕು (ಮುಂಬಯಿ. ೪-೧೧೬) ; ದೈವವುಳ್ಳವರು ಸುಟ್ಟ ಇಟ್ಟಂಗಿ 
ಪ್ರಗತಿ ಕಾಣಹತ್ತಿದೆ (ಶಿಕ್ಷದ. ೬೨೩). [ಇರ್‌ (ಆ ಎರಡು) * ಜೋಡಿ]| 5 ಗಚ್ಚುಕಲ್ಲು ಇವುಗಳ ಮನೆಗಳನ್ನು ಕಟ್ಟಿಸುವರು (ಕಭಾಗೆ. ೨೫೭); 
ಇಜ್ಜೋಡು (ನಾ). - ಇಜ್ಮೊತೆ: ಎಲ್ಲ ಅನುಕೂಲತೆಯಿದ್ದರೂ ಇಟ್ಟಂಗಿ ಗೋಡೆ ಹೋಗಿ ಕಲ್ಲಿನ ಚಚ ಹಾಡಿತು (ಫಲ ಸ 0. ೩೬). 
ಇಜ್ಜೋಡು ದಾಂಪತ್ಮೃಸುಖವನ್ನು ಹಾಳುಮಾಡುತ್ತದೆ (ರೂಢಿ). ೨. ಜು ಬಗೆಯ ಮೃ ದುವಾದ ಕೆಂಪು ಕಲ್ಲು; ಜಂಬಿಟ್ಟಿಗೆ: 
(ಇರ್‌ (ಆ ಎರಡು) * ಜೋಡು] ಬೆಳಗಾವಿಯ ಹತ್ತರ ನೆಲದೊಳಗೆ ಜಂಬೂರಿ ಇಟ್ಟಿಂಗಿಯೆಂಬ ಜರ 
ಇಜ್ಯಾಕಾಲ (ನಾ). ದೇವರ ಪೂಜೆಯ ಸಮಯ : ಇಜ್ಯಾಕಾಲದೊಳ್‌ ಕಲ್ಲಿನಂಥ ಥರವಿರುತ್ತದೆ. ಈ ಇಟ್ಟಂಗಿಗಳನ್ನು ಆಗಿದು; ಕೆತ್ತಿ, ಕೊರೆದು, 
ಪ್ರಸಾದಶ್ರತಿಪತ್ತಿಗೆಯ್ಯುತ್ತೆ ಸವಿ ಭಾವಿಪುದು ವಿಷ ಯಾಭಿಲಾಸೆಯೆನಿಪುದು 10, ಮನೆಯ ಗೋಡೆಗಳನ್ನು ಕಟ್ಟುತ್ತಾರೆ (ಬೆಳವ. ೩೫). ೩. ಒಂದು ಬಗೆಯ 
(ಚಿಕವಂ. ೧೦೭-೫). [ಸಂ. (ಇಜ್ಮಾ * ಕಾಲ)] ಸಸ್ಯರೋಗ : ಕುಂಕುಮ, ಇಟ್ಟಿಂಗಿ ಮೊದಲಾದ ರೋಗಗಳು ಹಾಯದೆ 
ಇಜ್ಯಾಪುರಸ್ಸರಂ (ಅ). ದಾನಪೂರ್ವಕವಾಗಿ; ಮೊದ ಲು ದಾನ (ಕೃಷಿಪ್ರ. ೫೩). ಇಟ್ಟಿಗೆ : ೧. “ಇಷ್ಟಕಾ- ಇಟ್ಟಿಗೆ” (ಶಮದ. ೨೮೩ 
ಧರ್ಮಗಳನ್ನು ಮಾಡಿ: ರಾಜ್ಯಕ್ಕಂ ತ್ರಿಭುವನಸಾಮ್ರಾಜ್ಯಕ್ಕಂ ಪ್ರಯೋ) ; Oa ಮಾಡಿದ "ಪಿತ ಕೃಟ್ಟಗೆಗಳ್‌ ಬರೆ ನೋಡಿ 
-ಬಗೆಯೆ ಹಸ್ತಿನುಶಕಾಂತರನುಂದಿಜ್ಯಾಪುರಸೆ ರಂ ಪ್ರವ್ರಜ್ಯಮನವಯವದೆ ... ಒಂದ ವವಜಕೊಳ್‌ ಪೊನ್ನಿಟ್ಟಿಗೆಯಾದೊಡೆ (ಆದಿಪು. ೫-೧೯); 
ಹಲಧರಂ ಧರಿಯಿಪುದುಂ (ಶಾಂತಿಪು. ೫-೭೨). [ಸಂ.] 15 ದೇಗುಲದ ಶಿಖರಮನಡರ್ದೇಆ ಒಟ್ಟರ್ದಿಟ್ಟಗೆಯಂ ಕೆದಆ ಯುಂ 
ಇಜ್ಯಾಶೀಲ (ನಾ). (ಹೆಲವಾರು) ಯಾಗಗಳನ್ನು ನಡೆಸುವವನು; (ಸಂಚತಂ. ೩೦-೧) ; ಇಟ್ಟಗೆಗೆಂದಗಟ್ಟ ಕುಟಗಳ್‌ ಕೆಜಯಾದುವು 
ಯಾಗಮಾಡುವವನು: ಯಷ್ಟಾ, ಯಜಮಾನಃ . . . ಇಜ್ಮಾಶೀಲಃ, (ಎಕ. 11, ೧೪೩-೧೦ ; 1131); ಸಾಣೆಗೊಡ್ಡಿದ ಹಣ್ಣಿಟ್ಟಿಗೆಯ ರಜಮೆನಿಸೆ 
ಯಾಯಜೂಕಃ, ಯ ಜ್ವಾ, ಯಾಸುತೀವಳಃ- ಈ ೯ ಯಾಗಮಾಡು ಸಂಜೆಯ ಮುಗಿಲರ್ಕಂ ಚೋಂಕೆನಲಪರಜಳನಿಧಿಗಿಟಿದಂ (ಮಹಾನೇ. 
ವಾತಂ” (ಹಲಾಯು. ೬೯-೨೬೬). [ಸಂ. (ಇಜ್ಯಾ * ಶೀಲ)] ೧೧-೧೩೨) ; ಮುಕ್ತಿಗೆ ಮಾರ್ಗವೆಂಬುದ ತೋಟಜ್‌ಸುವಂತೆ ಭವ್ಯರಿಗೆ 
ಇಚ್ಛೆ (ನಾ). ೧. ಯಜ್ಞ ; ಯಾಗ, ೨. ದತ್ತಿ; ದಾನ. &. ದೇವತಾ |20| ಮೂಟಚಿಟ್ಟಗೆಯ ಮೇಲೆ ಪವಡಿಸುವನು ಮಲಧಾರಿ . . . ಲಲಿತಕೀರ್ತಿ 
ಪೂಜೆ. ೪. [ಜೈನ] ಅರ್ಹಂತಪೂಜೆ: ಇಜ್ಮೆಯುಂ ವಾರ್ತೆಯುಂ ಮುನಿಪ (ಗೋಮಟೀ. ೧-೨೦) ; ವೇದಗಳ ಕಾಲದಲ್ಲಿ ಯಜ್ಞ ಗಳಿಗಾಗಿ 
ದತ್ತಿಯುಂ ಸ್ಟಾ ್ವಿಧ್ಯಾಯಮುಂ ಸಂಯಮಮುಂ ತಪಮುಮೆಂಬೀ ಆರ್ಯ ಶಾಲೆಗಳನ್ನೂ ವೇದಿಕೆಗಳನ್ನೂ ಇಟ್ಟಗೆ, ಮರ, ಬೊಂಬುಗಳಿಂದ ನಿರ್ಮಿಸು 
ಷಟ್ಟಿ ಮ್ಹಕಂಗ್ಗಳಂ ಶ್ರಾವಕಜನಕ್ಕೆ ಕುಲಧರ್ಮಂಗಳ್‌ ( ಚಾವುಂಉ. ೨೨೮). ತ್ತಿದ್ದರು (ನೈವಾಸ್ತು. ೨೨). [ಆ ಸಂ. ಇಸ್ಟಕಾ] 
(ಸೂ. ಇಜ್ಯಾ] ಇಟ್ಟಿಗೆ (ನಾ). ಒಂದು ಊರಿನ ಹೆಸರು: ಅಣ್ಣೀಗೆಆ ಇಟ್ಟಿಗೆ ಪಸುಣ್ಣಿ 
-ಇಟಿ (ಪ್ರ). ಒಂದು ತದ್ಧಿತ ಪ್ರ ಪ ಪ್ರತ್ಯಯ : ಉದಾ: ಪೆಂಡಿರ ಬೇಟ |25 ಮುಗುಳಿ .. . ಏತೇಷಾಂ . . . ಮಧ್ಯಸ್ಥಿತೇ (ಇಆ. ೫11, ೨೨೦-೪೫ ; 
, ಮನೇಳಿದಿಟಂಮಾಡದೆ ನುಡಿಯೆ (ಶಾಂಕಿಪು. ೮-೯೬ ವ), 658) ; ಹೆದರಿಗಟ್ಟವುಂ ಕಾರಿಂಗೆಆಿಯುಂ ಸಿರಿಂಗೆಜಕೆಯುಂ ಇಟ್ಟಿಗೆಯು 
[?. P ತೆಲುಗು ಕೃತ್ವೃತ್ಯಯ -ಟಿ ಅನ್ನು ಹೋಲಿಸಿ, ಇಚ್ಚುಟ ಇತ್ಯಾದಿ] ಮಂತು ನಾಲ್ಕುಂ ಬಾಡವುಮಂ (ಎಕ, ೫1, ಚಿತ್ರದು. ೭೬-೨೩ ; 937); 
ಇಟಕರ "ಇಡುಕುಜು' ನೋ. ಈಶಾನ್ಮದ ದೆಸೆಯೊಳಿಟ್ಟಗೆಯ ಬಟ್ಟಿ ಯಿಂ ಬಡಗಲು (Aun. 2-1, 
ಇಟುಕು "ಇಡಂಕು? ನೋ. ೮೧-೧೭ ; 1049) ; ಇಟ್ಟಿಗೆಯ ಮಾರ್ತ್ತ್ರಂಡೆಗೌಡ ವುಡುವದ ಚಿಕ್ಕಗವುಡ 
ಇಟುಕುಮನೆ (ನಾ). ಇಕ್ಕಟ್ಟಾ ದ ಮನೆ: ಇಟುಕುಮನೆಯ ವಾಮ |50| (ಎಕ. ೪11, ಚನ್ನಗಿ. ೩೨-೧೫೦; 10507) ; ಕಣ್ಣಿ ಸೆವ ಮಹಾಗ್ರಹಾರ 
ನನು ಬೆಳೆದ ಹೇಗೋ ವಿಶ್ವಯೋಗಿ ಈ ಪ್ರಪಂಚದೊಡನೊಡನೆ ಸಾಗಿ ಮೆನಿಪಿಟ್ಟಿಗೆಯೊಳ್ಳರ ಕಶ್ಶಸಾನ್ವಯಂ ಪಸರಿಸೆ (ಸೌಇಇ. 0-4, 
ವಿಶ ಕಾರವಾ ತವು ೧೮೮-೧೩). [ಇಟುಕು (ಆ ಇಡಂಕು) + ಮನೆ] ೩೩೩-೩೫; 1215). [1]. 


ಇಟ್ಟಿರ (ನಾ).೧.ಸ್ದೆ ಸ್ವೇಚ್ಛೆಯಿಂದ ಸಂಚರಿಸುವಂತಹದು. ೨. ಬಸವ; | ಇಟ್ಟಗೆಸೊಣೆ (ನಾ). ಒಂದು ಊರಿನ ಹೆಸರು (9): ಕಾರ ಅಣಿಎ 
ಸ ” (ಅಮರ. ಟೀಕೆ). [ಸಂ.] | ಇಟ್ಟಗೆಸೊಣೆಎ ಬಡಗೈ (ಮೈಆರಿ. ೧೯೧೪, ೧೨-೨೦; 810); ಬಲಗೈ ನಡದು 
ಟ್ರ (ನಾ). ಇಷ್ಟೆ: ಧಿಟ್ಟಿರಂಮಾಡಿ ಭೂಭಾರಮಂ ನಿಳುಹಿ ಕಡೆಗಿಟ್ಟ 135] ಕಲ್ಮಲರುಳಿ ಕೊಲಿಗನ್ಮೇಲ ಕಾರಣಕಿಎ ಇಟ್ಟ ಗೆಸೊಣೆಎ ಬಡಗೈನಿಟ್ಟಿ ರುಳಿಎ 

ಟಾ ತೀಟುಗಗಿ (ತುರಂಗ. ೭೬-೧೨). [ಆ ಸಂ. ಇಷ್ಟ] | (ಎಕ. 1x (5), ಚಿಕ್ಕಬ. ೬೬-೨೦; 850). [ಇಟ್ಟಿಗೆ * ಸೊಣೆ] 


ಇಟ್ಟಿ "ಇಡು? ಪರಾ. | ಇಟ್ಟಣೆ "ಇಟ್ಟಿಡೆ' ನೋ. 
ಇಟ್ಟಂಗಿ "ಇಟ್ಟಗೆ' ನೋ. ಇಟ್ಟಣ "ಇಟ್ಟಳ್ಳ' ನೋ. 


ಇಟ್ಟಿಂಗ್ಳಿ (ನಾ). - ಇಟ್ಟಿ ಮರ (ದಕ. 8). [ದೇ.॥ ತಮಿ. ಅಟ್ಟ, ಎಟ್ಟ] | ; ಇಟ್ಟಿಣ್ಯ (ನಾ). ಗುಂಪು; ಸಂದಣಿ; ಸಾಂದ್ರತೆ: ಗಿಡಗಳ ಸರುವಿನ 
ಇಟ್ಟಗ್ಗೆ, ಇಟ್ಟಂಗಿ, ಇಟ್ಟಿಗೆ (ನಾ). ೧. ಗೋಡುಮಣ್ಣಿನಿಂದ ತಯಾ |4| ದರುನಿನ ನಿಡುಗಲ್ಲಳ ಬೆಟ್ಟ ಘಟ್ಟದಿಟ್ಟಿಣದೊಳ್‌ ಮುಳ್ಗಡಣದ ಮೆಳೆಗಳ 
ರಿಸಿದ ಹಸಿಯ ಅಥವಾ ಸುಟ್ಟಮಣ್ಣಿನ ಆಯಾಕಾರದ ಹೆಂಟಿ: ಬೀ ದಜಕಿಡೆಯೊಳ್‌' ನಡೆತಂದನೋಹಿಲಂ (ವೃಷವಿ. ೨೯-೧೧೭). [7] 


ಪೊಳೆವ ಸಂಜೆಯ ಕೆಂಪದು ಸಾಣಿಗೊಡ್ಡಿದಿಟ್ಟಗೆಯ ರಜಂಬೊಲೆಂಬಿನೆ ಟ್ಟಣ್ಕ "ಇಟ್ಟಳ್ಳ' ನೋ. 
ಗಮಸ್ತಮಯಕ್ಕೀಿಖಿದಂ ದಿವಾಕರಂ (ಪಂ ಪ ಭಾ. ೧೦-೩೫); ಉಣಂ ಇಟ್ಟ, (ನಾ). ಒದೆಯುವ ಹಸುಗಳನ್ನು ಚಕ ಅನುಕೂಲ 
ದೇಗುಲವಂ ಮಾಡಿದಡೆ ಯಿಟ್ಟಗೆಯ ದೇಗುಲಮಂ ಕಳೆದು (ಎಕ. ೫1, ರಂತೆ ಏರ್ಪಡಿಸುವ ಒಂದು ಬಗದು ಮರದ ಉಪಕರಣ; 


ಮೊಳಕಾ. ೨೭-೩ ; 962) ; ಸಾಣೆಯ ಮೇಲೆ ಶ್ರೀಗಂಧಮಂ ತೇವರಲ್ಲದೆ |45| ಒಡೆಮರ: ಇಟ್ಟಣದೆಳೆವಗ್ಗಯಿದಿರಾದ ಗೋಗಳನಿಟ್ಟು ಮುಳ್ಳನು... 
ಇಟ್ಟಿ [ಪಾಠಾಂ. ಟೃ]ಗೆಯ ಮೇಲೆ ತೇವರೆ (ಅವಚಂ, ೭೧-೩೧೫) ; ಕಣಕಿವ ಗೊಲ್ಲರ ಪಡೆ ಇಟ್ಟಿ ಣಿಸಿಹವಲ್ಲಲ್ಲಿ (ಅಬ್ಬಲೂ. ೩-೪೧). [7] 


ಇಟ್ಟಿಣಂಬಡೆ ೭೫೩ ಇಟ್ಟಿಳಿಸು 


ಇಟ್ಟಿಣಂಬಡೆ (ಕ್ರಿ). ಅತಿಶಯವಾಗು; ಸೊಗಸಾಗು: ಮತ್ತಮಾ | 

ಪಟ್ಟ ಇಮಿಟ್ಟಿ ಇಂಬಡೆದು ಮೆಜಕಿವ ಪೊಂಬೆಸದುಪ್ಪರಿಗೆಯ (ಕಬ್ಬಿ ಕಾ. ೪೪). | 
[ಇಟ್ಟಣ್ಯ (- ಇಟ್ಟಿಳ್ಳ) * ಪಡೆ) 

ಇಟ್ಟಣಿ "ಇಟ್ಟಳ್ಳ ನೋ. | 

ಇಟ್ಟಣಿಕೆ (ನಾ). ನಿರೀಕ್ಷೆ; ಬಯಕೆ: ಅವರ ಇಟ್ಟಚಕೆಗಳಿನಡನಂನ 5 
ಚಿತ್ತಮಂ ಕೊಟ್ಟು (ಉದ್ಭಟ. ೩-೩ ವ). ([?] | 

ಇಟ್ಟಿಣಿಸು (ಕ್ರಿ). ಮನೋಹರವಾಗು; ಸುಂದರವಾಗು: ದುರ್ಜನರಂ ; 
ಫುಟ್ಟಸಿದಂ . . . ಸುಜನದೊಳಿಟ್ಟಣಿಸಿದ ಗುಣಮನಜಕಿಪಲ್‌ (ಪುಷ್ಪಪ. | 
೧-೫೧) ; ಇಟ್ಟಣಿಸಿದಲರ್ಗಳೆಸೆದಿರೆ (ಕಬ್ಬಿಕಾ. ೧೦೭). 

[ಇಟ್ಟಿಣ್ಯ (ಆ ಇಟ್ಟಳ್ಳ) + -ಇಸ್ಕು) 

ಇಟ್ಟಿಣಿಸ್ಕು "ಇಟ್ಟಳಿಸು' ನೋ. 

ಇಟ್ಟಣೆ "ಇಟ್ಟಳ್ಳ' ನೋ. 

ಇಟ್ಟಿಲ (ನಾ). ಸುಂಕ; ದೂರು; ನಿಂದೆ (?): ಇಟ್ಟಲಮಿಲ್ಲ 
ಅಭಿರಾಗಮಿಲ್ಲ (ಹೈ ಆರಿ. ೧೯೩೬, ಮಿಣಕ್ಕ ಡೆ ಇಪ್ಪರ್ತ 
ನಾಲ್ಕು[ದ್ರ]ಮ್ಮ ಇಟ್ಟಿ ಲನಿಲ್ಲ ಅಭಿ ಆಗಮಿಲ್ಲ ಅಮಾವಾಸ್ಯೆ ಚೂಡು 1 

932). [2] | 

ಇಟ್ಟನಟ್ಟಿಲ್‌ (ನಾ). ಸಟ್ಟುಗ; ಸೌಟು : “ದರ್ಪಿ - ಸಟ್ಟುಗಂ, ಇಟ್ಟ 
ವಟ್ಟಿಲ್‌ ಎಂದೂ ಎಂಬರು  (ನಾಚಿರಾ. ಕಿ). | 

[ಇಟ್ಟು * ಬಟ್ಟಿಲ್‌] 

ಇಟ್ಟಳ್ಳ, ಇಟ್ಟಣ್ಮ, ಇಟ್ಟಣಿ, ಇಟ್ಟಣೆ (ನಾ). ೧. ರಾಶಿ; ಮೊತ್ತ; 

ಸಮೂಹ; ಗುಂಪು: “ಬಂಬಲ್‌, ತುಜುಗಲ್‌'... ಇಟ್ಟಿಳಂ... 


ಇಟ್ಟಳ್ಳ ಇಟ್ಟಣ್ಕ (ಗು). ಮನೋಹರವಾದ; ಸುಂದರವಾದ ; 
ಅತಿಶಯವಾದ: ಮೈಳಲದೇವಿಯುಮಂತೆ ರೂಪಿನಿಂದಿಟ್ಟಿಳವಾಗಿ 
(ಎಇ. XVII, ೨೦೩-೧೮ ; 1076) ; ಇಟ್ಟ ಳಮಿಟ್ಟಲಳಿಮುಳಿಸಿಂದಿಟ್ಟಿ ಳ್‌ 
ಕವಿರಾಜಮಲ್ಲನಂ ಕಡೆಗಣ್ಣಳ್‌ ನಟ್ಟ ಬಟ್‌ವಿಡಿದು ನನೆಗಣೆ ನಟ್ಟವೊಲಿರೆ 
ತಳಡೊಳಡಸಿ ತೀವಿದ ನನೆಯಿಂ (ಲೀಲಾವ. ೧೩-೧೫೮) ; ಕುಂಕುಮದಿಂ 
| ಕೆಂಕಮಾದಂಗನಟ್ಟಿ ದೊಳ್‌' ಬಿಂದುವಿ ಟ್ಟು ಕಿಜುವುಲಿಯ ಜೋಡಂ 
| ತೊಟ್ಟ ಂತಿರಿಟ್ಟ ನಿಗಿ (ಅನಂಪು. Ra ಕಣ್ಣಿಟ್ಟಿಳವೆನಿಸಿದ 
ಬೆಳ್ಳಿ ಯ ಬೆಟ್ಟಿ (ಕಬ್ಬಿಕಾ. ೨೯೫). ಇಿಟ್ಟೀ್ಷಿ: ಕಟ್ಟದ ಗುಡಿಗಳ. ಮುಗಿಲಂ 
| ಮುಟ್ಟಿ ಸಿದ ತೋರಣದ ನೆರೆದು ನೋಳ್ಪ ಜರ ಜೆಗಳ ಲಾವಣ್ಯ 
ಟಿ ಮದಿ ಸಿ ಣಮೆನಿಸಿತ್ತು ಶಿವನ ಕಣ್ಣಂ ಮನಕಂ (ಗಿರಿಕ. ೧೦-೯೯); 
| ನಾವಲೂರೆಂಬುದದು ಪೊಗಳ್ವೊಡಿಟ್ಟಣಂ (ನಂಬಿರ. ೧-೯೪). 
ಇಟ್ಟಳಮಾಗು - ಮನೋಹರವಾಗು; ಅತಿಶಯವಾಗು : ಅತಿ 
ಶಯಮಾಯ್ತು ಕಾಲ್ದುಖುಗಲಿಟ್ಟಳಮಾಯ್ತುರಚಲ್ಲಿ ಕೊಂದು ಕೂಗಿತು 
ಕಟಚಲ್ಲಿ 'ಸೂಸಕದ ನೂಪುರದಬ್ಬರಮಾದುದುಬ್ಬರಂ (ಕಾವ್ಯಾವ. ೬೧). 
(?) 
ಇಟ್ಟಿಳೆಂ (ಅ). ಅತಿಶಯವಾಗಿ; ವಿಶೇಷವಾಗಿ: ಸಂಚಳಿಸುವ 
ಚಾಮರಂ ಕನಕಪದ್ಮದ ಸೀಗುರಿ ತೊಟ್ಟ ಮಾಣಿಕಂಗಳ ಬೆಳಗಿಟ್ಟಳಂ 
ತನಗೊಡಂಬಡೆ (ಸಂಪಭಾ. ೪-೪೦) ; ಒಳ್ಬೆಟ್ಟಿಳಮಾಗಿರೆ ದಿವಿಜರ ದಿಟ್ಟಗೆ 
ಸೊಗಯಿಸಿತು ಮುಂದೆ ಮಂದರಶೈಳಂ (ಕಾವ್ಯಾವ. ೩೯೫) ; ದಾನಗುಣ 
ಮಿಟ್ಟಳಮಾಯ್ತು (ಎಕ. ೪1, ತರೀಕೆ. ೪೫-೫೫ ; 1196). [ಆ ಇಟ್ಟಿಳ್ಳ] 
ಇಟ್ಟಳೆಂಗಟ್ಟು (ಕ್ರಿ). ಒತ್ತಾಗಿ ಕಟ್ಟು; ಗುಂಪಾಗು; ಸಂದಣಿಸು : 


೨೬-೪೦ ; 872) ; 


(ಕಇಆ. ೮೬-೧೮-೪೦; 


20 


ಗೊಂದಣಿ (ಉಂದಲ್‌) - ಈ ೪೦ ಸಮೂಹಂ ” (ಕಶಸಾ. ೧೧-೨೨೨); 
* ಸಂದಣಿಗೆಯಿಟ್ಟಿ ಳಮೇಣಿಖುಬೆಯೆಂದಕ್ಕುಂ ೫ (ಶಬ್ದಮಂ. ೫೪); 
*ಮೊತ್ತವೊಬ್ಬುಳಿಯುಮೊಗ್ಗರಮತ್ತಿಟ್ಟಳ ೫ (ಕವಿಕಂ. ೧೦೭); ಪುಟ್ಟ 
ಲೊಡಂ ನಿನ್ನಯೆ ಪೆಸಆ£ರಿ]ಟ್ಟಿಪರೀ ಜಗದ ಮನುಜರೆಂದೊಡೆ ಪೆಸರೊಂ 
ದಿಟ್ಟಳಮಾದಡೆ ಕೊಲ್ಲು ಪಟ್ಟಳಿಗೆಯ ಚಿಣ್ಣನೆಂಬ ಭಯರಸದಿಂದಂ 
(ಮೈಅರಿ. ೧೯೩೯, ೩೭-೨೦; 1096); ಒಣಗಿರ್ಪಾ ಕಣಿಶಂಗಳಿಟ್ಟಳದೊ 
ಳೆಲ್ಲಾ ಕಾರಮೋರಂದದಿಂ ಮಿಜುಗುತೊ ಜಪ್ಪು ಪುವಪ್ರ ತಕ್ಕ ೯ ಕಳಮ 
ಕ್ಷೇತ್ರ 0ಗಳಾ ಧಾತ್ರಿಯೊಳ್‌ (ಶಾ ಶೀ ಶ್ವ. ೧೯೨). ೨. ಆಶ್ರಯ; 
ವಾಸಸ್ಥಾನ: ಸುರರಿಟ್ಟಳಕೆ ಸುರರೆಮಣಂ ಸುವ Acted ads 
ದಾದರದೆ ಹೊಜಕೇರಿಯನೆ ಮಾಡಿಸಿ (ಕುಮುರಾ. ೨-೭). &. ಸಂಭ್ರಮ; 
ಸಡಗರ; ಅತಿಶಯ: ಸಾಮುದ್ರವಿಜಯ ನೃಪ ನೆಟ್ಟನಿದಿರ್ಗೊಂಡೆಯ್ದಿವರೆ 
ಕಂಡಿಟ್ಟಳದಿ ವಸುಡೇವನೆಆಗಲು . .. ಪರಸಿದನು ಭೂಪ (ಸಾಳ್ವಭಾ. 
೮-೯೪). ೪, ಅಪವಾದ ; ಕಲಂಕ; ನಿಂದೆ; ಬಯ್ಗಳು; ಪರಹಿಂಸಾ 
ಕರವಾದ ಮಾತು: ಎಸಿತಾನುಮಿಟ್ಟಳಂಗಳುಮಂ ಪುಸಿಯ ಪೊಟ್ಟಿ ಣಂ 
ಗಳುಮಂ ನುಡಿಯೆ (ಬಂ ಹರಿ. ೮-೭೦ ವ). "ಇಟ್ಟಳಮಿಡು' ಪರಾ. 
೫. ಹಿಂಸೆ; ಆಘಾತ: ಅಹಿತನಿಟ್ಟಿಳಕಳುಕಿ ಕೆಲದಲಿ ಮಿಹಿರನಂದನ 
ನೆಚ್ಚಡೆ (ಕುವ್ಯಾದ್ರೊ . ೧೬-೪೬) ಹ. ರಚನೆ; ಕ್ರಮ: ಆದರ 
ಅಷ್ಟ್ರಾಂಗದ ಇಟ್ಟಿಳವು ಹೇಗಿದೆ ಅದನ್ನು ಬಿಡಿಸಿ ನೋಡಬೇಕಾಗಿದೆ 
ಇಟ್ಟಣ್ಯ : ೫. ಬಸವಟ್ಟುದು ಚೆನ್ನಪಟ್ಟಣಂ ಪೊಸ 
ತಾಂಧ್ರಂಗೆ ಪೊದಟ್ಜುದಿಟ್ಟಿಣಂ (ಚಿ ಕವಿ. ೨-೭೭). ಇಟ್ಟಿಣಿ oR 
ಇಟ್ಟಣಿಯ [ಸಾಕಾಂ. ಇಟ್ಟಿಣಿಸಿ] ಬೀದಿಗಳಲುಆಕ ಕಂಗೆಟ್ಟು (ತೊರರಾ. 
೫-೮-೭೮) ; ಕ್ಲೇಶಗಳಿಟ್ಟಿಣಿಯ ನೇಂಕೆ ಮುಜೀೇದು (ಅಮ್ಮು 
ಇಟ್ಟಿಣೆ: ೨. ಧೂರ್ತತೆಯ ಹುತ್ತುವಾಸೆಯ ಗೊತ್ತು 
ಲಜ್ಜೆಯಡಪು ನಿಂದೆಯ ತವರು (ಕೈಳವ. ೧೮-೨). 
[ದೇ.1 ತಮಿ. ಇಟ್ಟಿ ; ತೆಲು. ಇಟ್ಟಿ ಲ] 


(ಸಾಹಿಸಂ. ೧೬). 


ತ. `೧-೨೨). 
ನಿಸುಣಿನಿಟ್ಟಣೆ 


ಸಂಪಗೆಯ ಕುಟ್ಮಳದಿನಿಟ್ಟಳಂಗಟ್ಟ ದಿಟ್ಟಗೆಸೆಯೆ ದಂಡೆಗಟ್ಟದ ಮಾಲ 
ತಿಯ ಮುಗುಳ ವನಮಾಲೆಗಳುಮಂ (ಜಗವಿ. ೬-೧೬ ವ). 
[ಇಟ್ಟಿಳ + ಕಟ್ಟು] 


25 ಇಟ್ಟಿಳೆಂಗೊಳ್‌ (ಕ್ರಿ). ನಿಬಿಡವಾಗು; ತುಂಬಿಹೋಗು: ಸುರ 


30 


35 


40; 


45 


| 


ಇಟ್ಟಳೆಮಿಡು (ಕ್ರಿ). ಅಪವಾದ ಹೊರಿಸು; 


ಇಟ್ಟಿ ಳಿಸು, ಇಟ್ಟಣಿಸ್ಯು (ಕ್ರಿ). ೧. ಗುಂಪಾಗು; 


ಪತ್ತನಂ ಪಲಬರಿಂ ವೀರಭಟರಿಂದಿಟ್ಟಳಂಗೊಂಡುದೇನೆಂಬೆನು (ಕೇಷರಾ. 
೧೬೧-೧೮). [ಇಟ್ಟಿಳ * ಕೊಳ್‌] 
ಆಕ್ಷೇಪಿಸು: ರಾಮ 
ಸ್ವಾಮಿಯ ಭಾರ್ಯೆ ಸೀತಾದೇವಿಯೆಂಬೆನೆನ್ನಮೇಲೆ ಜನಪದಜನಂ ಪೊಲ್ಲ 
ನಪ್ಪ ರಾವಣನುಯ್ದಳಂ ತಂದು ವಿಚಾರಿಸದೆ ಮುಹಾದೇನೀಪಟ್ಟಂಗಟ್ಟುವು 
ದಾವುಚಿತಮೆಂದಿಟ್ಟಳಮಿಟ್ಟು [ಪಾಠಾಂ. ವಿಟ್ಟು] ನುಡಿಯೆ (ಸಂರಾಮಾ. 
೧೫-೮೧ ವ). [ಇಟ್ಟಳ್ಳ + ಇಡು] 
ಸಂದಣಿಸು; 
ಪತ್ತಾ ಗಿ ಸೇರು; ಬಲುಮೈಮೆವಡೆದಿರ್ದ ಮತ್ತಮಾತಂಗವಿಟ್ಟಿಳಿಸಿದ 
ಜನಂಗಳಂ ತೂಳ್ಳು (ಸೌಂದಪು. ೩-೧೪) ; ಭಟರು ನಡೆದಿಟ್ಟಳಿಸಿ ವ 
ಸರಿಸದಲಿ ರಘುರಾಜ ಸೈನಿಕದ (ತೊರರಾ. ೬-೧೩-೨೧) ; ಜೀವಲಹರಿಯ 
ಭೇದ ಒಡೆದು ಕಾಣಲಿ, ಅಭೇದದ ಕಟ್ಟಡವು ಇಟ್ಟಿ ಳಿಸಿ ಬರಲಿ (ಉಯ್ಯಾಲೆ. 
೧೫-೧೧). ೨. ಆಕ್ರಮಿಸು; ಮುತ್ತು : ಹಗೆ ಬಂದಿಟ್ಟಿಳಿಸಿದ ಪಂಡೆಯ 
ವೊಲ್ಕೊ ಟ್ಟು ಕಜಂಗಿದುವು ಲೋಭಿಯಂತಿರೆ ಮೊಲೆಗಳ್‌ (ಅನಂಪು. 
೧೨- ವ ಕಟ್ಟಳವಿಯಲಿ ವೈರಿರಾಯನನಿಟ್ಟಳಿಸಿ ಮುಜಕಿಯೆಸುತ ಬರ 
ಲಡಗಟ್ಟ ತಡೆದರು (ಕುವ್ಶಾಕ. ೧೧-೩೪). ಇಟ್ಟಿ ಣಿಸ್ಕು: ೧, ಕಲಿಗಳಿಟ್ಟಣಿ 
ಸಲುಳಿದಾಳುಗಳು ಹೇರಿಟ್ಟಿಯಂ ಪಿಡಿದು ೬-೭); ಸಂದಣಿಸು 
ತಿಟ್ಟಿಣಿಸಿ ನೆರೆದಿಹ ಮಂದಿಯಲಿ (ಪ್ರಭುಲೀ. ೭-೨೮); ಕೊಲ್ಲಾರ ಬಂಡಿಗಳ 
ಮೇಲೆ ಸರ ಕಿಟ್ಟಿ ಜಿಸಿ ನೂಕಿದುದು (ಜೈಮಿಭಾ. ೬- ೫); ಲಾವಣ್ಯ ಲತೆ ಬೆಳೆ 
ವಂತೆ ನರುಹರಿಯವಿಟ್ಟ ಣಿಸಿ ದಿನದಿನಕೆ ಬೆಳೆದು (We KO 
ರುಹಂಗಳಿಂದಿಟ್ಟಿಣೆಸಿ ವನಮದೇನೊಪ್ಪಿರ್ದುದೋ (ಶೇಷರಾ. ೧೯೧-೬) ; 


44 


ಇಟ್ಟಾಟ್ಮ 


ನಕ್ಷತ್ರಗಳಿಂದ ಇಟ್ಟಿಣಿಸಿದ ತಾರಾಪುಂಜಗಳ ವಿಶಾಲಕ್ಷೇತ್ರಗಳನ್ನು ಈಕ್ತಿಸು | 
ತ್ತಿರಲು (ಜ್ಯೋತಿರ್ವಿ. ೧೪೪). ೨. ಇಟ್ಟಿಣಿಸಿದನು ಹಿಂದೆ ಕೃಪನಡಗಟ್ಟ : 
ದನು ಸಮಸಪ್ತಕರು ಸಲೆ ಮುಟ್ಟ ಬಂದರು (ಕುವ್ಯಾಕ. ೧೪-೨೨) ; 

ತೊಟ್ಟಿ ನನಿಲಜ ಕೇಳ್ದು ಕೋಪದ ದಿಟ್ಟಿಯಲಿ ಕಿಡಿಗೆದಲು ಹರಿತಂದಿಟ್ಟಣಿಸಿ ; 
ಬೊಬ್ಬಿಆೌದು ಶಿನಿದನು ತಿಣುಕಲಸುರೇಂದ್ರ (ತೊ ರರಾ, ೬-೨೭-೩೯) | 
೩. ಒತ್ತಾಗಿ ಇಡು; ಮುದ್ದೆಮಾಡಿ ಇಡು; ಜೋಡಿಸು: ಹಂಚಿ! 
ನೊಳಿಕ್ಕಿ ಸುಟ್ಟು ಪರಿಯಣಕೆ ತೆಗೆದು ಇಟ್ಟಿಣಿಸಿ ಸಲಗೆಯಿಂ ಚುಚ್ಚಿ..." 
ಸಕ್ಕರೆಯುಮಂ ತಳಿದು ತೆಗೆದೊಡೆ ಚುಚ್ಚು ರೊಟ್ಟಿ ಯೆಂಬೊಳ್ಳಿಸರವಡೆದಂ! 
(ಸೂಸಶಾ. ೧-೧೦); ಒಲೆಯ ಮೇಲೆ ಹಸಿರಾದ ಬಿದಿರ ಹಗಲ[ವ]ನಿಟ್ಟೀಣಿಸಿ | 
ಹಸರಿಸಿದ ಬಳಿಕೆವಆ ಮೇಲೆ ಚೆನ್ನಾಗಿ ಪಸರಂ ಮಾಳ್ಪುದು (ಸೂಪ ಚ್‌ 
೪-೮೨). ೪. ತುಂಬಿ ಹೋಗು: ತಬ್ಬಿದ ವೇಳೆಯೊಳವಳುಬ್ಬಿದಳು 
ಮುಂದು ಹೆಚ್ಬಾಗಿಲಿಟ್ಟಣಿಪಂತೆ (ಭರಚ. ೧೪-೧೬೧). ೫. ಹಿಗ್ಗು: ಮಣಿ 
ಮೂರ್ತಿಗಳೆನೆ ವರ ಸತ್ಯಭಾಮೆ ರುಕ್ಮಿಣಿ ವಸಂತಾಪೇಕ್ಷೆಯಲಿ ಫಣಿತಲ್ಪಂಗೆ 
ಬಿನ್ನೈಸಲು ಮನದೊಳಿಟ್ಟಿಣಿಸಿದ ಕೇಳಾಯತಾಕ್ಷಿ (ಮೋಹತ. ೧೪-೧೭). 
೬. ಮಾರು; ಅತಿಶಯವಾಗು : ಪನನನಂ ಪರಿಭವಿಸುವ ಮನಮನನು 
ಗೆಡಿಸುವ ದಿಟ್ಟಿ ಗಳನಿಟ್ಟಿಣಿಸಿ ದಾಂಟುವ ಕಡುವೇಗದಿಂ ಮೆಜಕಿದು (ಗಿರಿಕ. 
೬-೫೫ವ); ಆಳನಿಗಿಟ್ಟಣಿಸಲು ಶರಾಳಿಯ ತುಳುಕಿಹೊಕ್ಕನು(ಕುವ್ಯಾದ್ರೋ. 
೨-೪೩). ೭. ಇಡು; ಹೊಂದಿಸು; ಸೇರಿಸು: ಹೊಂಗೈಪಿಡಿ ಗಲ್ಲ 
ದೊಳು ಚಂದಳಿಗೆ ಕೈಯನಂಗನೆ ಇಟ್ಟಣಿಸಿದಳು (ಶ್ರೀಪಾಲ. ೨-೨೯). 

[ಇಟ್ಟಿಳ + - ಇಸ್ಕು] 


ಇಟ್ಟಾಟ್ರ (ನಾ). ಎಸೆದಾಟ; ಈಡಾಡುವಿಕೆ; (ಟೋಪಿ ಮೊದ 


ಲಾದುವುಗಳನ್ನು ಒಬ್ಬರಿಂದೊಬ್ಬರಿಗೆ ಎಸೆದು ಆಡುವ) ಒಂದು 
ಬಗೆಯ ಆಟ: ಸಮರವು ಕಡುಬಿನಿಟ್ಟಾಟವೇ (ಕೋಗಯ. ೨೨-೬೧). 
[ಇಟ್ಟಾಡು + -ಟ್ಕ] 


ಇಟ್ಟ್ರಾಟ್ಮಿ (ನಾ). (ದಕ). ಕಷ್ಟ; ತೊಂದರೆ: ಜೀವನ ಇಟ್ಟಾಟನಾಗಿ 


ಹೋಯ್ತು (ರೂಢಿ). [ಇಟ್ಟು * ಆಟ] 


ಇಟ್ಟ್ರಾಡು (ಕ್ರಿ). ಎಸೆದಾಡು; ಚೆಲ್ಲು: ತುಳ್ಳ್ಯಾಡಿದರಿಟ್ಟಾಡಿದರೀಸಾಡಿ 


ಇ 


ಇ 


ದರಮರ್ದಾಡಿದರ್‌ ಸರೋಜಾನನೆಯರ್‌ (ಗಿರಿಕ. ೪-೩೨) ; ಮಂದೆ 
ಗಾಮಿನಿಯರೀರ್ವರ್‌ ಕಂಠೆಗತಜಲದೊಳೊಂದಿ ತಿಳಿನೀರನಿಟ್ಟಾಡುತ 
(ಪದ್ಮರಾ. ೮-೪೮); ಕರಸಂಧಾನಗಳ ಶೈಲಗಳ ಸುಭಟನಿಧಾನರಿಟ್ಟಾಡಿದರು 
ಹರಿಹರಿದಶ್ವರಬ್ಬರಿಸೆ (ತೊರರಾ. ೩-೪-೧೬); ಥಟ್ಟಿ ಪಟ್ಟನೆ ತಿವಿದೊಬ್ಬರೊ 
ಬ್ಬರ ತೆಗೆದಿಟ್ಟಾಡಿ ಕೆಡೆದರತ್ತಿತ್ತ (ಭರ ಚ. ೨೦-೪೦); ಹೆಡ್ಸೇಲ್ಹಣ್ಣೂ | 
ಬಂದೊ ಗಡ್ಗೇಲ್ತುಪ್ಪಾ ಬಂದೊ ಇಟ್ಟಾಡಿ ಬಂದೊ ಇಡಗಾಯಿ (ಹುಟ್ಟಿ ಹ. | 
೫೮); ಹಣ್ಣುಹಂಪಲು ಹೂವು ಮೊದಲಾದ ಕಾಣಿಕೆಗಳು ಇಟ್ಟಾಡಿ | 
`ಹೋಗುತ್ತಿದ್ದವು (ದಿನಾರಿ. ೨). [ಇಟ್ಟು (ಆ ಇಡು) * ಆಡು] 
ಟ್ಟಾಣಿ (ನಾ). ಇಕ್ಕಟ್ಟು : ನಾನಾ ಬೆಟ್ಟಗಳಲ್ಲಿ ಇಟ್ಟಾಣಿ ಫಣಿಯಲ್ಲಿ | 
ಇಕ್ಕಿತು ಜೇನು ತನ್ನ ಸುಖಕಾಗಿ (ಪುರಂದ. ೩-೬೭-೩). 
[ಆ ಇಟ್ಟಿಣೆ ?] | 


ಟ್ರ, ಇಟ್ಟಿ, (ನಾ). ಹಳದಿ ಬಣ್ಣದ ಕಹಿಕಾಯಿ ಬಿಡುವ ಒಂದು | 


"1? 


ಜಾತಿಯ ಮರ; ಕಾಜಿವಾರದ ಮರ: ಇಟ್ಟಿಯ ಹಣ್ಣಿನಂತೆ ಹೋಗೆ! 


ಬಟ್ಟಿತ್ತಾಡರೇನಯ್ಯಾ ಒಳಗಣ ಕಹಿ ಕಳೆಯದನ್ನಕ್ಕ (ಆದವ. ೧೭೯) ; 
ಅಡವಿಯಲಿ ನಯ ವೆ ತ್ತು ಬೆಳೆದಿಟ್ಟಿಯನುರಂಗಳು ಹಿರಿದು ಫಲಮಾಗಿ | 
(ಬಸಪು. ೩೨-೬) ; ಮುಷ್ಟಿಚೌಡಯ್ಯಗಳು ೬ ** ನಟ್ಟಿಡವಿಯೊಳ್‌ ಬರುತ | 
ಯಿಟ್ಟಿಪಣುಗಳಿರಲು ಮುಟ್ಟ ಸಲು ಸುರಗಿಯಿಂದಮೃತಫಲಮಂ ಮಾಡಿ 


ಸಲಿಸಿದನು ಶಿವಲಿಂಗಳೆ (ಲಶಿಚಿಂ. ೩೭-೬೭) ; ಪೊಂಗಿದಿಟ್ಟಿಯ ಬೀಜದ | 45 


ಹೇಣು ನಡೆದನಾ ಭಂಗನೇಮಿಯ ದಂಡಿನೊಡನೆ (ಕುರಾಸಾಂ. ೧೯-೧೦) ; 


೭೫೪ 


10 


15 


25 


30 


ಇ 


ಇಟ್ಟಿಗೆಗೊಳ್‌ 


ಕಣ್ಣುದೃಷ್ಟಿ ಕೆಟ್ಟಿರೆ- ಅಂಕೋಲೆಯ ಬೇರು, ಇಟ್ಟಿ ಯ ಬೀಜ, ಈ ೨ ತಂದು 
ತೇದು ಕಣ್ಣಿಗಿಕ್ಕಲು ಚಳುಕು ತೀರ್ಗುಂ (ಎವೈ ಎ. ೧೫೧); ನಡುವೂರೊಳ 
ಗಿರ್ಷಿಟ್ಟ ಯೊಳಡಕಿಲ್ಲೊಂಡೆಸೆವ ಪಣ್ಣೆ ಪಾಸಟಿಯಕ್ಕುಂ (ನೀತಿಮಂ. 11, 
೩೪೮). ಇಟ್ಟಿ, : ಇಟ್ಟಿಯ ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತ್ತೆ ಬಂತೆ 
(ಬಸವ. ೫೭೮); ಮಾವಣ್ಣಳಂ ಪೀನ್‌ ಕೀರವಿಟ್ಟಿಯ ಪಣ್ಣೆ ಚಿತ್ತಂ 
ಹಾರಿದಫುದೇ (ಬಸಪು. ೧೧-೧೧) ; ನಿಸ ಹೊಲ್ಲ ಇಟ್ಟೆಯಾ ಕುಸಿ ಹೊಲ್ಲ 
ಕಟ್ಟಿಡದೆ (ಸರ್ವಜ್ಞ. ೧೧೫೫). 
ಇಟ್ಟಿಯಮರ - ಕಾಜಿವಾರದ ಮರ: ಬಟ್ಟಿ ಯೊತ್ತಿನೊಳಗಿಟ್ಟಯ 
ಮರಂಗಂಡವಜ ಫಲಕೆ ಚಿತ್ತವಿಟ್ಟೆವು ( ಸಿದ್ಧೇಷು- ೧೧-೪೭) ; ಫಲಭರಿತ 
ಮಾಗಿದಿಕೊಳಿಟ್ಟಿಯಮರಂಗಳಿಗೆ (ಪಾಸೊ ಪು. ೪-೭೭). ಇಟ್ಟಿಯ 
ಹಣ್ಣು - ಇಟ್ಟಿ ಮರದ ಹಣ್ಣು :. ಸೊಡ್ಡಳ ದೇವನ ಶುಭವಪ್ಪ ನೋಟ 
ದಿಂದ ಇಟ್ಟಿಯ ಹಣ್ಣುಗಳು ಸಿಹಿಯಾದುವು (ಚಿನ್ನವ. ಕ. ೪೬೭) ; ಕಲ್ಪ 
ತರುವಿನಗ್ರದಲ್ಲಿ ಇಟ್ಟಿಯ ಹಣ್ಣಾಯಿತ್ತು ಯಿಟ್ಟಿಯ ಹಣ್ಣು ತೊಟ್ಟು 
ಬಿಟ್ಟು ಬಿದ್ದಲ್ಲಿ ಅಮೃತಮಯವಾಯಿತ್ತು (ಅಜಕಿಮಾ. ೯೯). 
(ದೇ. ॥ ತಮಿ. ಅಟ್ಟ ; ಎಟ್ಟಿ] 
ಟ್ಟಿ, ಈಂಟ, ಈಟಿ (ನಾ). ಮೊನೆಯಾದ ಸಲಾಕೆಯಂತಿರುವ 
ಒಂದು ಆಯುಧ; ಶಲ್ಯ; ಬರ್ಚಿ; ಬರ್ಜಿ: “ಇಟ್ಟಿ ಮೊದಲಾದುದು 
ಮುಕ್ತಾಮುಕ್ತಮೆಂಬುದು? (ಹಲಾಯು. ೭೬-೩೦೯) ; ಕೊಂತಂಗಳಿಂದ 
ಮಿಟ್ಟಿಗಳಿಂದಂ ಕರುಳ್ಗಳಂ ಸೋರೆ ಕುತ್ತುವುದುಂ (ನಡ್ಡಾರಾ. ೯೬-೨೮); 
ನಡುವ ಸರಲ್ಲೆ ಮೆಯ್ಕೊಳಗಡಂಗುವ ಸಂಕುಗೆ ದಿಂಕುಗೊಳ್ವ ಕಕ್ಕಡೆ 
ಗಿದಿರುರ್ಚುವಿಟ್ಟಿಗೆ... ನೊಂದು ಬಾಯ್ವಿಡದಿನಿಸಪ್ಪೊಡಂ ಪೆಳಜದಳ್ಳದೆ 
(ಪಂಪಭಾ. ೧೦-೯೪) ; ಕೊಂತಗಾಜರ ತಿಂತಿಣಿಯ ನಡುವೆ ಪಿಡಿದ ವಜ್ರ 
ಮುಷ್ಟಿಯ ಮಸೆದಿಟ್ಟಯೆಸೆವ ಗಂಡಗತ್ತಿಯ (ಗಿರಿಕ. ೬-೫೫ ವ); ತೆತ್ತಿಸಿದ 
ರಿಟ್ಟಯಲಿ ಭೀಮನ ಮುತ್ತಿ ಕೈಮಾಡಿದರು (ಕುವ್ಯಾಕ. ೧೩-೧೬); ಮುಸಲ 
ಮುದ್ದರತತಿಗಳಿಟ್ಟಿ ಗಳ್‌ ನುಚ್ಚುನೂಜಾದುವು (ಚೆ ಬಪು, ೪೪-೧೩). 
ಈಂಟಿ : ಎಮ್ಮಯ್ಮಂ... ಪೇಟ್ಜಂತೆ ನೆಗಟಕ್ವಿನೆಂದು ಕಿಜಿಯ ಬಿಲ್ಲು 
ಮಾಂಟಯುಮಂ [ಪಾಕಾಂ. ಬಿಲ್ಲಂ ಮಾಂಟಿಯುಮಂ] ಕೊಂಡು ಪೋಗಿ 
(ಜೀವಸಂ. ೧೩೪-೩೧ ನ). ಈಟಿ: ಇಟ್ಟಿ ರೀಟ [ಪಾಠಾಂ. ರಿಟ್ಟಿ) ಯಲೆತ್ತಿ 
ದರು (ತೊರರಾ. ೫-೪-೨೦) ; ಇರಾವಂತನು ರಕ್ಷೆಸಿಕ್ತಾಂಗನಾಗಿಯೂ 
ವೃಥೆಪಡದೆ ಈಟಗಳಿಂದ ತಿನಿಯಲ್ಪಟ್ಟು ಕೆರಳುವ ಮದ್ದಾನೆಯ ತೆರದಿಂದ 
(ಕೃವಾಭೀ. ೧೩೯); ಹೃದಯಕ್ಕೆ ಈಟಯಿಟ್ಟಂತಾಯಿತು (ಆಲಹೂ. ೧೧೩). 
[ಆ ಸಂ. ಯಸಷ್ಟಿ. / ಶಮಿ. ಮಲ. ಇಟ್ಟ) 


ಇಟ್ಟಿ (ನಾ). ಯಾಗ; ಯಜ್ಞ; ಹೋಮ: “ಇಷ್ಟಿ - ಇಟ್ಟಿ” 


(ಕಾಶಕೃ. ೫೭). [ಆ ಸಂ. ಇಷ್ಟಿ) 


[35 ಇಟ್ಟಿಗೆ "ಇಟ್ಟಿಗೆ? ನೋ. 


ಇಟ್ಟಿಗೆಗೂಡು (ನಾ). ಇಟ್ಟಿಗೆಗಳನ್ನು ಸುಡುವ ಗೂಡು: ಇಟ್ಟಿಗೆ 


ಗೂಡಿನಿಂದ ಇಟ್ಟಿಗೆ ಹೇರಿಸು (ರೂಢಿ). 
[ಇಟ್ಟಿಗೆ (ಆ ಇಟ್ಟಿಗೆ) * ಗೂಡು) 


| ಇಟ್ಟಿಗಿಗೊಳ್‌ (ಕ್ರಿ). ೧. ಇಟ್ಟಿಗೆಯನ್ನು ಶೇಖರಿಸು. ೨. ಇಟ್ಟಿಗೆ 


ಯನ್ನು ಕೊಂಡುಕೊ : ಫುರವರೇಶನ ಮಾಡಿದ ಚೈತ್ಯಕ್ಕಿಟ್ಟಗೆಗಳ್‌ 
ಬರೆ ನೋಡಿ ಕಲ್ಲುರಿಗನೊಯ್ಯನೆ ಪೂರಿಗೆಗೊಟ್ಟೈ ದಾಜನೆ ಕೊಂಡವನಟ್ಲ್‌ 
ಯಿಂದೊರಸಿ ನೋಟ್ಟುದುಮೊಂದನಜಕೊಳ್‌ ಪೊನ್ನಿ ಟ್ಟಿ ಗೆಯಾದೊಡೆ 
ರಾಗದಿಂ ಪಿರಿದು ಬಿಟ್ಟಿಯವಂದಿರ ಕೈ ಯಿಂದಿಟ್ಟಿಗೆಗೊಂಡವನೊಟ್ಟಿದಂ 
(ಆದಿಪು. ೫-೧೯); ಮತ್ತೊಂದು ದಿವಸಂ ತನ್ನ ಮಗಳ ಕೆಲದೂರ್ಗೆ 
ಪೋಗುತ್ತುಂ ತನ್ನ ಮಗಂಗಿಟ್ಟಗೆಗೊಳ್ವ ಬೆಸನಂ ಪೇಟಕ್ಕೊಡೆ (ಚಾವುಂಪು, 


೩೮-೫). [ಇಟ್ಟಿಗೆ (ಆ ಇಟ್ಟಿಗ್ಗೆ) * ಕೊಳ್‌) 


ಇಟ್ಟಿಗೊಳ್‌ ೭೫೫ 


ಇಟ್ಟಿಗೊಳ್‌ (ಕ್ರಿ). ಈಟಿಯಿಂದ ಚುಚ್ಚು, ತಿವಿ: ಬಳಿಕ ಬಲ್ಲಾಳಿಟ್ಟ | 
ಗೊಂಡಂತೆ ಯಮದಂಡನುಳಿವು ತನಗಿನ್ನಿಲ್ಲ ಕಟ್ಟೊಡೆಯನೇ ಹಿರಿದು 
ಮುಳಿದನೆನುತಿರಲು ಮೇನದಿನದೊಳವನಂ ಕರಸಿ (ಸಮ್ಮಕಾ, ೨-೪೯). 

[ಇಟ್ಟಿ * ಕೊಳ್‌] 

ಇಟ್ಟಿಗೋಲು (ನಾ). ಈಟಿಯ ಕೋಲು; ಬರ್ಚಿಕೋಲು : ನೀಲ| 5 
ಗಿರೀಂದ್ರನ ತಡೆದರು ಫೊಳೆನಿಟ್ಟ ಗೋಲ ಮೊನೆಯ ಮುಂದುಮಾಡಿ 
(ನಾಗಕು. ೭-೧೧) ; ಆ ಹುಡುಗಿಯ ಅಂತಗೃ ೯ಹಕ್ಕೆ ಅವನ ಗುರಿತನದ 
ಆ ನಿಡಿದಾದ ಇಟ್ಟಿ ಗೋಲನ್ನುಯ್ಯುದಾಗದು (ಬೆಟ್ಟ ಅ. ೧೫-೧೭). | 

[ಇಟ್ಟ + ಕೋಲ್ಕ (ಆ ಕೋಲ್‌,)] 
ಇಟ್ಟಿದಿರು (ನಾ). ತೀರ ಸಮಾಪ; ಸಮ್ಮುಖ. 
ಇಟ್ಟದಿರಾಗು - ತೀರ ಸಮೀಪವಾಗು; ಸಮ್ಮುಖವಾಗು: ಇಟ್ಟದಿ 

ರಾಗಿ ಕತ್ತ ಹೊನ್ನ ಹರಿವಾಣದಿಟ್ಟ ನೈವೇದ್ಯ ಸಂಕುಲವ (ಮೋಹತ. | 
೪೨-೪೬). [೮ ಇಡಿದು - ಇದಿರು (< ಇದಿರ್‌)] 

ಇಟ್ಟಿಯಾಳು (ನಾ). ಈಟಔಯಿಂದ ಯುದ್ಧ ಮಾಡುವ ಆಳು; ಕಟ 
ಯನ್ನು ಹಿಡಿದಿರುವ ಬಂಟ : ಅಟ್ಟಕ್ಳುವಾಕೆಯೊಳು ಬೆಟ್ಟತ್ತು ಹಗೆ |15 
ಬೇಡ ಸಟ್ಟು ಗದಿ ಗೋಣ ಮುಜಸಯುವಳು ಅಲಗಿಲ್ಲದಿಟ್ಟ ಯಾಳವಳು. 
(ಸರ್ವಜ್ಞ. ಗಸ [ಇಟ್ಟಿ + ಅಳ್ಳು (ಆ ಆಳ್‌,)] 

ಇಟ್ಟಿನೀಸು (ಕ್ರಿ). ಈಟಿಯನ್ನು ಬೀಸು : ಲಿಂಗಣ್ಣ: 
ವನು) ಎಬ್ಲರೂ ;-- (ಕುಳ್ಳಿ ರುವರು) (ಬೆಟ್ಟಅ. ೨೦೦-೧೩). 


— (ಇಟ್ಟ ವೀಸು 


[ಇಟ್ಟ * ಬೀಸು] 20 
ಇಟ್ಟಿಸು (ಕ್ರಿ). ದೃಷ್ಟಿಸಿ ನೋಡು; ದಿಟ್ಟಿಸು (?): ಮನದಣಿವನ್ನ 
ದಾನಮನಿತ್ತು ಭೂಸುರಜನಕೆ ಜನಪ ಪುಳಕಗಳೇಳ್ಲೆ ತನುವನಡರೆ ನಡೆ 


ತಂದಿಟ್ಟ ಸಿದನು ತನಯನ ಕಣ, ನಕಿನಿಯನಾ (ಸೊಬಸೋ. ೪-೨೦); 
ಕಣ್ಗೊ ನೆಯೊಳಟ್ಟ ಸುತಿಚ್ಚೆಯಟ್‌ತು ಇನಿವಾತಿನಿಂದ ಸೋಲಿಸಿ ಕೂಡಿಯ 
ವನಿಂದ ಘನಸುಖನಡೆಯಬೇಕಬಲೆ (ಕಂನನಿ. ೯-೧೫೫) ; ಕಟ್ಟಿ ಕೆಡಪು 
ವೆನೆನುತ್ತಿಟ್ಟ ಸುತೆ ಬರಲಳ್ಳಿ ನೆಟ್ಟಿಗವನಿಯೊಳೆ ಕುಂಬಿಟ್ಟು ಬತುತ 
(ಕೊಟ್ಟೂ ಬ. RS | ಪಥಿಕ ಬೆರಗಿಂದಲಿ[ನಾಠಾಂ. “ಟ್ಟ ಸಿದನು 
(ನೆಂಕಾರಾ. ೧-೪-೫೬) ; ಕಸ್ಟ ಕನುಸರಿಯಾದ ಪಾಂಡನರಿಟ್ಟ ಸಲಿ ನಿಜ 
ಸಿರಿಯನೆಂದಡಿಯಿಟ್ಟಿ .. ಸಕಕ (ಜಿನಭಾ. ೪೭-೨೧). 
[ಆ ನಿಟ್ಟಿಸು?] 
ಇಟ್ಟು, (ನಾ). ನಿಬಿಡತೆ; ಸಾಂದ್ರತೆ (೪. 
(?. 1 ತನಿ. ಇಟ್ಟಮ್ಮೆ - ಚಿಕ್ಕದು, ಇಕ್ಕಟ್ಟಾದುದು] 

ಇಟ್ಟು "ಇಡ್ಕು' ಪರಾ. 

ಇಟ್ಟು ಗಣೆ (ನಾ). (9) : ತಿರುಮಣಿಯನಿಡದನನ ಮುಖವನಾಮಿಕ 
ಚೆ ತಿರುಮಣಿಯನಿಡದವನ ಹಣೆಯಿಟ್ಟು ಗಣೆ ತಿರುಮಣಿಲ್ಲದ ಆಸ್ಕ | 


90 


35 | 
ಅಪಹಾಸ್ಯ ವೂ (ತಿರುಶ. ೭-೧೩). [ಇಟ್ಟು + ಕಣೆ] 

ಇಟ್ಟು ಬೀಸು (ಕ್ರಿ). ಒಂದು ಬಗೆಯ ಕತ್ತಿವರಸೆ (7): ಸ್ಥಾನದಲ್ಲಿ 
ಸ ದಹಾಗೆ ನಿಂತು ಶೀಘ್ರಗಮನದ ಮೊದಲಲ್ಲಿ ಬಂಡಿಕೋಲನ್ನು 
ಮೂರು ಬಾರಿ ತಿರುಗಿಸಿ ತಾನು ತಿರುಗಿ ಮುಂದುಗಡೆಯಲ್ಲಿ ಬಂಡಿ 
ಕೋಲನ್ನು ಮೊನೆ ಕೆಳಗಾಗಿ ಮಾಡಿ ಬಲದ ಹಸ್ತದ ಕೆಳಗೆ ದೃಷ್ಟಿ ಬೀಳು 
ವುದು ಜು ಮಾಡಲು ತಕ ಹೈಂಕ್ಳಾದು ಆದರ ಹೆಸರು ಇಟು ಬೀಸುವುದು : 

[< "ಇಡು + ಬೀಸ್ಕು) | 


40 


( ಖಡ್ಗ ಟೀ. ಫಾ 
ಇಟ್ಟಿ "ಇಟ್ಟ ನೋ. 
ಟೆ (ನಾ. ಬೇಕಾದವಳು ; ಇಷ್ಟಳಾದ ಹೆಂಗಸು : ಕೊಟ್ಟಯಿಲ್ಲದ 
ಹ ಹೊಟ್ಟಿಗಿಲ್ಲದ ಕೂಟ ಇಟ್ಟಿ ; ಯರಿಲ್ಲಡರಮನೆಯು ಚಂದನನ ಕುಟ್ಟ 45| 
ಕುಡಿಡಂತೆ (ಸರ್ವಜ್ಞ. ೬೪೯). (ಆ ಸಂ. ಇಷ್ಟಾ] 


ಇಟ್ಟೆಡೆ 


ಇಟ್ಟಿಡೆ, ಇಟ್ಟಡೆ (ನಾ). ೧. ಇಕ್ಕಟ್ಟು; ಸ್ಥಳ ಸಾಲದ ಸ್ಥಿತಿ; ಸಂದು: 

ಪೊಯ್ವ ಪೊಯ್ಸಳಿಂ ನೆಗೆದು ಮುಗಿಲ್ಲಳಿಟ್ಟಿಡೆಗಳೊಳ್‌ ತಲೆಗಳ್‌ ತೊಡ 
ರ್ದಿರ್ದ ಜೇನ ಪುಟ್ಟಿಗಳನೆ ಪೋಲ್ತುವು (ಪಂಸಭಾ. ೧೦-೮೦) ; ಅಟ್ಟಿಯ 
ಬೆಟ್ಟಿಘಟ್ಟದಿಟ್ಟಿಡೆಗಳೊಳ್‌ ನಿಟ್ಟಿಸಿಯುಂ (ಗದಾಯು. ೬-೨೮ ವ) ; 
ಗುಡಿ ಗೂಜಾರಂಗಳೊಳಂ ಬೆಟ್ಟೂಗೊಟ್ಟಿರ್ದ ಪೇಜಃನಿಟ್ಟಿಡೆಗಳೊಳಂ 
(ಧರ್ಮಾಮೃ. ೬-೧೦೪) ; ಎಡೆಗಿಆದಬಲೆಯ ಮೊಲೆಯಿಟ್ಟಿಡೆಯೊಳ್‌ ಕೆಳೆ 
[ನಾಠಾಂ. ಕೊಳ]ಗೊಂಡು ನಿಂದುವಲ್ಲದೆ ನುಸುಳಲ್‌ ಪಡೆಯವು ಮದ 
ನಾಸ್ತ್ರಗಳ್‌ (ಅರ್ಧನೇ. ೩-೨೩) ; ನಡು ಸಣ್ಣ ಮುಡಿ ತೋರ ತೊಡೆ ನುಣ್ಣು 
ಮೊಲೆಗಳಿಟ್ಟಿ ಡೆಯೆಂದರರೆ ಬಾಯಬಿಟ್ಟು (ಭರಚ. ೨-೫೨) ; ದೀಪಮಾಲಿಕೆ 

« ಈ ಕಗ್ಗಾಡಿನ ಇಟ್ಟಿಡೆಯಲ್ಲಿ ಆರಿಹೋದುದೆಂದರೆ ಸ್ವಾಜಾನಿಕವಲ್ಲ 
(ನೀರಬಂ. ೨೧). ೨. ಅನಿವಾರ್ಯತೆ; ಕಷ್ಟ; ಬಾಧೆ; ಬಿಕ್ಕಟ್ಟು 
ಅನ್ವಯಾಗತ ನಭೋಗತಿಗಳ್‌ ಬಿಲ್ಲಂ ಸರಳ್ಗಮಣ್ಮುಗೆಟ್ಟು ಮಿಟ್ಟಿಡೆಯು 
ಮಾಗಿ ತೊಟ್ಟಿ ನೆ ನೆರೆದುರುಳೆ (ಶಾಂತಿಪು. ೪-೩೩ ವ) ; ಬಟೀಕೆ ಗಂಟಲಂ 
ಮೆಟ್ಟದೊಡಿಟ್ಟಿ ಡೆಯೊಳ್‌ ಕೊಟ್ಟಿಂ ಗೆಲ್ಲಂಗುಡುವಂತೆ ನರಂಗೆ ಪಾಶು 
ಪತಮಂ ರುದ್ರಂ (ಗದಾಯು. ೩-೩೯) ; ಶರಣರಿಟ್ಟಿಡೆಗಳನು ಶರಣ 
ರಾಪತ್ತುವನು ಶರಣರಿಗೆ ಮುನಿವ ಕಡುಪಾತಕರನು ಒರಸುವುದು ಕಡಿದು 
ಕತ್ತರಿಸುವುದು... ಶ್ರೀ ಪಂಚಾಕ್ಷರಿ (ಶಿವಗೀ. ೧೫-೫೫). ೩. ಗುಂಪು; 
ಸಂದಣಿ; ಸಾಂದ್ರತೆ: ವಿಭ್ರಮುಂಬಡೆದ ನಿಜಾಸ್ಕಪಂಕ್ತಿ ಗಳಿನಿಟ್ಟಿಡೆ 
ಯಾಗಿರೆ ಪಣ್ಮವೀಥಿಯೊಳ್‌ ನಡೆದುದು ಪೆಂಡನಾಸಂ (ವರ್ಧಪು. ೫-೩೯) ; 
ತೆಂಗಿನತಿಂತಿಣಿಯುಂ ಕದಳಿಯ ಕಂಟಯುಂ ದಾಡಿಮದೊತ್ತರಮುಂ ಈಳೆ 
ಯಿಟ್ಟಿಡೆಯುಂ.,. ಅಸುಗೆಯ ಕುತ್ತುಜಂಂ ಕ್ರಮುಕದ ಸಮೃದ್ಧಿಯುಂ 
* * ೬ ಎನಿಸಿದ ದೇವರಮಣೋದ್ಯಾನಮಂ (ಶಾಂತೀ ಶ್ವ. ೧೦-೭೮ ವ); 
ಪವನಜನಿಟ್ಟಿ (ಪಾಕಾಂ. ಟ್ವಿ]ಡೆಯ ಭಕ್ತಿಯಲಿ ಭಾಳವ ಚಾಚಿದನು ಪದಕೆ 
(ತೊ ರರಾ. ೪-೮-೧೬) ; ಅಬಲೆ ಕಂಡಳು ಮುಂದೆ ಹೊಳೆಹೊಳೆವ 
ದೃಷ್ಠಿ ಗಳು ಕೋರವಿಸಲೆಡಬಲದಿಟ್ಟಿಡೆ [ಪಾಠಾಂ. ಟ್ವಡೆ]ಯ ಕಮಲಜ 
ಸುರೇಂದ್ರರ ಬಿಟ್ಟಿ ಬೀದಿಯ ಬಹಳ ತೇಜದ ತೆರಳಿಗೆಯ ಶಿವನ (ನಿಭಾಗ. 
೪-೫-೬೨) ; ಮೆಬ್ಬಾಸೆ ಕಾಲಿಂಗೆ ಹೊಟ್ಟಾಸೆ ಆವಿಂಗೆ ಬೆಟ್ಟಿಗಳ ಆಸೆ 
ಮೃಗಗಳಿಗೆ ಹರದಂಗೆ ಇಟ್ಟಿ ಡೆಗಳಾಸೆ (ಸರ್ವಜ್ಞ. ೧೪೨೨). ೪. ಸಮಾಪ; 
ಹತ್ತಿರ : ಒರ್ಮೆ ನನೆಯಂಬಂ ತನ್ನ ಮೇಳದ ಕೆಳೆಯನಪ್ಪ ನಗೆಗಾಜನಂ 
ಬಟ್‌ಯಟ್ಟ ಬರಿಸಿ ಪಸಾಯ್ತರೆಲ್ಲರುಂ ಬಗೆಯೀದಿಟ್ಟಿಡೆಯಂ ತೊಲಗಿ 
ಪೋಗೆ ಕೆಲಕ್ಕೆ ಕರೆದು (ಕಬ್ಬಿಕಾ. ೭೨) ; ಇಂತು ಕರಮೊಪ್ಪುವ .. 
ಕರ್ಗಲ್ಲ ಕರ್ವೆಟ್ಟಿ ಮನಿಟ್ಟಿಡೆಯೊಳ್‌ ದಿಟ್ಟಿಸಿ ಸುಮಿತ್ರಾತ್ಮಜಂ (ರಾಮಾಶ್ವ. 
೭೩-೨೩). ಇಟ್ಟಿಡೆ: ೧. ಯಾನಮೇಂ ಕೀಜಕಿದುದೋ ನಭಃಪ್ರಸೃತಿ 
ಗಿಟ್ಟಿಡೆಯಿಟ್ಟಿಡೆಯಾದುದೆಂಬಿನಂ ( ಶಾಂತಿಪು. ೨-೮೨). ೨. ತನಗಿಟ್ಟಡೆ 
[ಪಾಠಾಂ. ಗಿರ್ದೆಡೆ]ಯಾದಡೆ ಸುರಮುನಿಯೊರ್ವಂ ನಾಯಮಾಂಸಮಂ 
ಪೇಸದೆ ಸೇವನೆಮಾಡಿ ತಪಂಗೆಯ್ದಾತನೆ ಪೋದಂ ಮುಕ್ತಿಗೆಂಬರ್‌ 
(ಸಮಪ. ೧೦-೧೧೫) ; ಸರ್ವಾಂಗವಿಟ್ಟಡೆಯ ಹೃತ್ಯುಂಭದಿ ಘನಮಾತೆ 
ಯವಯವದ ಜಠರಾಗ್ನಿಯಿಂ ಬೇವುತನುಭವಿಪ ದುಃಖಳಕೋಟಗಳ 
ಸಂತಾಪದಿಂ (ಲಶಿಚಿಂ. ೩೯-೩೯). 

ಇಟ್ಟಿಡೆಯಾಗು - ೧. ಕಿಕ್ಕಿರಿ; ತುಂಬಿಹೋಗು : ನಿಲುಕಲಿಟ್ಟಿಡೆ 
ಯಾದ ಹೆಣನನು ತುಳಿದು ರಣದಲಿ ಕುಣಿವ ಮುಂಡವನೆಳೆದು (ಕುವ್ಯಾಭೀ 
೪-೩೧). ೨. ಇಕ್ಕಟ್ಟಾಗು; ಸ್ಥಳ ಸಾಲದೆ ಹೋಗು: ಆರಿರಾಯರಿಗೆ 
ದಿಗುವಳಯವಿಟ್ಟಿಡೆಯಾಗೆ ರಥಹಯ ದಳವುಳಕೆ ಕುರುಸೇನೆ ನಡೆದುದು 
(ಕುವ್ಯಾದ್ರೋ. ೧-೪೫). 

(< ಇಡಿದು * ಎಡೆ. 
ವಿಘ್ನ) 


1 ಶಮಿ. ಇಟ್ಟ ಡೈ - ಚಿಕ್ಕದಾಗಿರುವಿಕೆ, 


ಇಟ್ಟಿ ಡೆಗೊಳ್‌ 


೭೫೬ 


ಇಟ್ಟಿಡೆಗೊಳ್‌ (ಕ್ರಿ). ಒತ್ತೊತ್ತಾಗಿರು; ಸಂದಣಿಸು: ತಳರ್ನುಡಿ| | 


ಯಡಿಗಡಿಗೊಡನೊಡನಿಟ್ಟಿ ಜೆಗೊಂಡಿರೆ ನುಡಿದನಾಗಳಾ ಚರಮುಖ್ಯಂ | 


ಶಿ 
(ರಾಜರೇ. ೬-೩೩). 


[ಇಟ್ಟಿಡೆ * ಕೊಳ್‌] 

ಇಟ್ಟೀವು (ನಾ). ಒಂದು ಬಗೆಯ ಗಿಡ: ಇಬ್ಬನೆ, ಪರಲೆ, ಇಟ್ಟೀವು, 
ಇಸಗ, ಮದರಾಸ್‌ ಮಲ್ಲಿಗೆ (ಮೈಔಗಿ. ೨೩-೪೧೮). [?) 

ಇಟ್ಟಿ (ನಾ). (ಉಕ). ಗೂಳಿಯ ಅಥವಾ ಹೋರಿಯ ಗುಟುರು: 
ಮುದಿಯೆತ್ತು ಇಟ್ಲಿ ಹೊಡೆಯುವುದನ್ನು ಬಿಟ್ಟಿಲ್ಲ (ರೂಢಿ). [2] 

ಇಡಂಕು, ಇಟುಕು, ಇಡುಕ್ಕು, ಇಡುಗ್ಳು (ನಾ). ೧. ಸಂದು; 
ಬಿರುಕು; ಇಕ್ಕಟ್ಟಾದ ಪ್ರದೇಶ (8). ಇಟುಕು: ೧. "ಇಟುಕು 


ಮನೆ' ಪರಾ. ಇಡುಕ್ಕು : ೧. ರಥಸಂದೋಹದಿಡುಕಿನೊಳ್‌ ಚೆದಕಿ|10 


ನೋಡಿ (ಚೆಬಪು. ೪೦-೨೮); ಅಂದಿನಂತೆಯೇ ಇಂದೂ ಒಂದು ಹೊಳೆ 
ಪರ್ವತದ ಇಡುಕಿನಲ್ಲಿ ಕಣ್ಮರೆ ಯಾಗುತ್ತಿತ್ತು (ಕಾನೂರು. ೩). 
೨. ಇಡುವಿಕೆ : ಮುಖದಿ ಬೆಮರಿಡುಕನಾರಿಸುತ (ವೆಂಕಾರಾ. ೫-೬-೪೮). 


{ 


೩. ದನಕರುಗಳ ಒಂದು ರೋಗ (ಉಕ. 9). ಇಡುಗ್ಯು: | 


೧. "ಇಡುಗುತೊಡಗು' ಪರಾ. 
ಇಡಂಕುತೊಡಂಕು, ಇಡುಕುತೊಡಕು - ಕ್ಲೇಶಮಯತೆ; ಕಷ್ಟ 


ಹ 


15 


ಇಡಿ 


4 


ಲೆಕ್ಕಮಾಗುರ್ಚಿದುನಲಟ್ಸ್‌ಡಿದುವು ಕುಆಿದಜ್‌ದೇಆದುವು ಕಡುಪಿಂದಿಸೆ 
ವಿಬುಧವನಜವನಕಳಹಂಸಂ (ಶಾಂತಿಪು. ೪-೨೭) ; ಕುಸುಂಬೆಯೆ ಪೊವರಿ 
ದಾಳಮರ್ಕಕೀಟದ ಗೃಹಗೋಧೆಯೆಚ್ಚಮಿವನೊಯ್ಯ ನೆ ತೇಟಾಡಿ(ಜಾ) 
ದಲ್ಲಿ ಪೂಸೆ ನಿಲ್ಲದು ವಿಷಂ (ಲೋಕೋಪ. ೧೦-೨೭) ; ಕಡಿದನು ಖಳರೆಚ್ಚ 
ಕೋಲ್ಲಳ ವಕ್ಷದೊಳಿಡಿದನೆಲ್ಲರಿಗೆ ಕೂರ್ಗಣೆಯ (ಮೋಹತ. ೩೪-೧೧) ; 
ಹೊಳೆಗಳುದಕದೆ ತುಂಬಿತುಳುಕುವಾಗಳ್‌ ದಡದ ನೆಲವನಿಡಿವಂದದಿಂ 
(ಶ್ರೀರಾಚ. ೨-೫೮); ಇದೇನೋ ನಿಂಗು, ಎತ್ತಿನ ತೊಡೆಯ ಮೇಳೆ 
ಗಾಯ? ಯಾವುದೋ ಎತ್ತು ಇಡಿದದ್ದು (ಕಾನೂರು. ೧೮). 
[ದೇ. ॥ ತಮಿ. ಮಲ, ಇಡಿ) 


ಇಡ್ಮಿ (ಕ್ರಿ). ೧. ತುಂಬಿರು; ನಿಬಿಡವಾಗು; ವ್ಯಾಪಿಸು: ಇಡಿ- 


ಚೂರ್ಣೇ, ಸಂಕೀರ್ಣೇಚ? (ಶಮಧಾ); ಪುದಿದು ಕವಿದಿಡಿದ ತಮದೊಡ್ಡ 
ದಿರ್ವಿನಂ (ಕಾವ್ಯಸಾ. ೮೭೦ ಶೂದ್ರಕ) ; ಇಡಿದಿರೆ ಮಂಜಿನೊಳ್‌ ತುಜುಗಿ 
ತೆಂಕಣಗಾಳಿಯೊಳಾದ ಸೋಂಕಿನೊಳ್‌ ನಡುಗುವಶೋಕವಲ್ಲರಿಯ ಪಲ್ಲವ 
ದೊಳ್‌ (ಪಂಪಭಾ. ೩-೭೫); ಇಡಿದಿರೆ ಗುಹಾಂಧಕಾರಂ (ಅಜಿಫು.೯-೨೧); 
ಇಂತಿಡಿದ ಕತ್ತಲೆಯೊಳಭವನೂರಂ ಪೊಕ್ಕು (ಇಳೆರ. ದೇ. ೫೨-೫) ; 
ಇಡಿದ ಮೋಡದ ಮುತ್ತಿಗೆಯ ಮೇಲೊಡೆದು ಮೂಡುವ ರವಿಯವೊಲು 


| (ಕುವ್ಯಾಉ. ೯-೨೫) ; ಕುಡಿನೀರಿನಿಂಪು ಜಿಹ್ವೆಗೆ ಶೈತ್ಯ ತೆನುವಿಂಗಿಡಿದುದು 
ಬಳಲಿ ಬಂದರಿಗೆ (ಮೋಹತ. ೨-೩೧); ಮುಳ್ಳಿಡಿದ ಮರನೇಜಕಿದಂತಾ 
ದುದು (ಜೈಮಿಭಾ. ೧೦-೨೪). ೨. ಅದುಮಿ ತುಂಬು; ಒತ್ತೊತ್ತಿ 
ತುಂಬು; ಗಿಡಿ: ನವಯರೌವನಂ ನೆಜಕಿಯೆ ನೆಜಕಿಯೆ ನಿಆನಿಆಿಗೊಂಡ 
ಗುಣಾರ್ಣವನ ತಲೆನವಿರ್ಗಳ್‌ ಲಾವಣ್ಯರಸಮನಿಡಿದಿಡಿದು ತೀವಿದ 
ಕಮಲಾಸನನ ಬೆರಲಚ್ಚುಗಳನ್ನವಾದುವು (ಸಂಸಭಾ. ೨-೩೯ ವ). 
ಇಡಿದಿಡಿ (ದ್ವಿರುಕ್ತಿ): ರಾಜೀವದಲರಲರ ತುಳಿತುಳಿದಿಡಿದಿಡಿದ ಬಂಡ 


ಕಾರ್ಪಣ್ಯ ತುಂಬಿರುವುದು (ದಕ. ಕ). ಇಡುಗುಮುಡುಗು - 
ಕಷ್ಟಕರ: ಆ ಕೆಲಸ ತುಂಬ ಇಡುಗುಮುಡುಗು (ರೂಢಿ). 
[+ ತಮಿ, ಇಡುಕ್ಳು] 
ಇಡಗಂಟು "ಇಡುಗಂಟು? ನೋ. 
ಇಡಗು "ಇಡುಗ್ಳು? ನೋ. 
ಇಡಸಿಡು (ಕ್ರಿ). ಕೇವಣಿಯನ್ನಿಡು ; ಇಡುಗಂಟನ್ನು ಮಡಗು: | 
ಜನರು ಬಾಂಕುಗಳಲ್ಲಿ ಹಣವನ್ನು ಇಡಪಿಡುವರು (ಮತಂಓ. ೫೯). | 


20 


[ಇಡಪು + ಇಡು] * » * ಸವಿದು ಸವಿದು (ಜೈಮಿಭಾ. ೩-೩೭) ; ಕಡುಗೆಂಪಿಡಿದಿಡಿದ ಬೀಜರೆದೆ 
ಇಡಪು (ನಾ). ಠೇವಣಿ; ಇಡುಗಂಟು. "ಇಡಪಿಡು' ಪರಾ. 25| ನದಚೆಲ್ವಂ(ರಾಜಕೇ. ೨-೪೯). [ದೇ?. / ತಮಿ. ಇಲಕೈ, ಇಚ್ಛೆ, ಇಯ್ಕೆ] 
[ಆ ಇಡ್ಕು * -ಪು] ಇಡ್ಕಿ "ಇಡಿದು? ನೋ. 


ಇಡರು, (ಕ್ರಿ). ಎಡಹು; ಮುಗ್ಗರಿಸು (ಕ). "ಎಡರ್‌,? ಪರಾ. 
(ಡೇ. ॥ ತಮಿ. ಮಲ. ಇಡಲು] | 
ಇಡರು, (ನಾ). ೧. ಅಡ್ಡಿ; ತಡೆ; ವಿಫ್ಲೆ; ಪ್ರತಿಬಂಧಕ (8). | 
೨. ತೊಂದರೆ; ಕ್ಲೇಶ (9). ೩. ಹೆಗೆತನ; ದ್ವೇಷ (ಉಕ. 8). 
'ಎಡರ್ಕ್‌' ಪರಾ. (ದೇ. ॥ ತಮಿ. ಮಲ. ಇಡರ್‌ ; ತೆಲು. ಎಡರು] 
ಇಡರೆತ್ತು (ಕ್ರಿ). (ಬಾಗಿಲನ್ನು) ಮೇಲಕ್ಕೆತ್ತಿ ತೆಗೆ: ಬೆಳಗಿನ ಎಂಟು 
ಘಂಟಿಯಾದರೂ ಅಳಿಯ ಏಳಲಿಲ್ಲ. ಅದನ್ನು ಕಂಡು ಮಾವನ ಮನೆಯ 
ವರು ಕೊಟ್ಟಿಡಿಯ ಬಾಗಿಲನ್ನು ಇಡರೆತ್ತಿದರು (ನೀತಿಟಿಂ. 11, ೭). 
[ಇಡರ್ಯು * ಎತ್ತು] 35 
ಇಡಾನತ್ಸರ (ನಾ). “ಅಶ್ವಿನ್ಶಾದಿ ನಕ್ಷತ್ರಗಳಲ್ಲಿ ಅಶ್ವಿನೀ ನಕ್ಷತ್ರವಾಗಲಿ| | 
ಮತ್ತಾವ ನಕ್ಷತ್ರವಾಗಲಿ ೧೨ ಅವರ್ಶಿ ಅದರೆ ಒಂದು ವರ್ಷವಾಗುವುದು. 
ಆ ವರ್ಷಕ್ಕೆ ಇಡಾವತ್ಸರವೆಂದು ಹೆಸರು? (ಹಸಾರ. ೫-೪೦ ಟೀಕು); 
ಇಡಾವತ್ಸರ, ಅನುವತ್ಸರ, ಪರಿವತ್ಸರ (ಜೀದಾನ. ೭೨). 
[ಸಂ. (ಇಡಾ + ವತ್ಸರ)) 
ಇಡಿ (ಕ್ರಿ).೧. ಕುಟ್ಟು; ಪುಡಿಮಾಡು: “ಇಡಿ-ಚೂರ್ಣೀ, ಸಂಕೀರ್ಣೇಚ? 
(ಶಮಧಾ) ; ಶುಂಠಿ ಹಿಂಗು ಮುಸ್ತೆಗಳಂ ಕೂಡಿಡಿದಿಟ್ಟದಜ ಕಷಾಯಂ 
ಕುಡಿದೊಡೆ (ಕಲ್ಯಾಕಾ. ೪-೧೦); ಕಲ್ಲಿನೊರಳೊಳಿಕ್ಕಿ ಯಿಕ್ಕಿ ಒನಕೆವಿಡಿದು | 
ಇಡಿವರಯ್ಯೋ (ಸಾನಂಚ. ೯೨ ರ); ನೂಜುಮಂದಿಯನಿಡಿವನಾ ಚೂರ್ಣಿ ; 
ಗನ ತೆಜದೊಳಗೆ (ಜಿನಭಾ. ೭-೧೩). ೨. ತಿವಿ; ಕಚ್ಚು; ಹಾಯು; |45 
ಚುಚ್ಚು; ಇರಿ: ಕುಡೆ ನೂಜಿಸೆ ಸಾಸಿರಮಾ ಪಡೆಯಂ ಕೊಳೆ ಲಕ್ಕೆ 


ಇಡ್ಮಿ, ಇಡೀ (ಗು). ಸಮಗ್ರ; ಪೂರ್ಣ; ಎಲ್ಲ: ಅರ್ಧಮದ್ದಳೆಯ 
ತಲೆಯ ಮೇಗಡೆ ನಿಲಿಸಿದಿಡಿಮದ್ದಳೆಯದೆನಲ್‌ (ಸಾಳ್ವಭಾ. ೧-೫೧); 
ಒಡನೊಡನೆ ನೆರೆ ಬೆರೆತು ಹೊಸತಾಯ್ತು ಯುಕ್ತಿ ಹೀಗೆ ಇಡಿಯಾಗೋಣ 
ಸೀಮೆಯನು ದಾಟ (ಗರಿ. ೪೨-೧೨); ಲಿಪಿಕಾರರು ಸಮಾಜದ ಅಚ್ಛ್ರೇದೈ 
ಅಂಗವಾಗಿದ್ದು ತಮ್ಮ ಪಾಲಿನ ` ಕೆಲಸವನ್ನು ಇಡಿ ಸಮಾಜದ ಶ್ರೇಯಸ್ಸಿ 
ಗಾಗಿ ಮಾಡುತ್ತಿದ್ದರು (ಕನ್ನಸಂ. ೫೮); ಅರಸಿಗೆ ಅರ್ಧ ರಾಜ್ಯವಾದರೆ 
ತಿರಿದುಂಬುವಗೆ ಇಡಿ ರಾಜ್ಯ (ಗಾದೆ). ಇಡೀ: ದಿವ್ಕವೃಕ್ತಿಯ 
ಕಣ್ಮರೆಯಿಂದ ಇಡೀ ಜಗತ್ತೇ ಒಬ್ಬ ಶ್ರೇಷ್ಮವಿಜ್ಞಾನಿಯನ್ನು ಕಳೆದು 
ಕೊಂಡಂತಾಯಿತು (ಸಸ್ಕಕ. ೧೧೦) ; ರಾಯರಿಗೆ ಇರುವ ಇಡೀ ಆಕಾಂಕ್ಷೆ 
ಈ ಪ್ರಪಂಚದಲ್ಲಿ ಹೆಸರುಗಳಿಸುವುದು (ರಾಯಕ. ೩೬) ; ಒಂದೆರಡು 
ಪ್ರಶ್ನೆಗಳಿಂದ ಇಡೀ ಪಾಠವೇ ಪುನರಾವರ್ತನೆಯಾಗುವಂತಿರಬೇಕು 
(ಶಿಕ್ಷದ. ೨೭೮) ; ಇಡೀ ನಗರವೇ ಆ ಬೆಳದಿಂಗಳ ತಕ್ಕೆಯಲ್ಲಿ ಮಲಗಿ 
ದಂತಿತ್ತು (ಚಿಂದುಟಿ. ೧೬). 
ಇಡಿಯಾಗು - ಸಮಗ್ರವಾಗು ; ಅಖಂಡವಾಗು : ಸ್ವಾನುಭವವು 
ಬಿಡಿಯಾಗಿ ಅಲ್ಲ, ಇಡಿಯಾಗಿ ಅವನ ಕೃತಿಗಳಲ್ಲಿ ಇಂಗಿದ್ದರಿಂದಲೇ ಅವು 
ಜೀವಂತಸಾಹಿತ್ಯವಾಗಿವೆ (ತವನಿ. ೨೯) ; ಅಮೋಘ ವಿಚಾರಸರಣಿಯನ್ನು 
ಇಡಿಯಾಗಿ ಕೊಡಬೇಕೆಂದು ಯತ್ನಿಸಲಾಗಿದೆ (ಧ್ವನ್ಯಾಲೋ. ೧೪ ಅರಿಕೆ). 
ಇಡೀಧಾನ್ಯ - ತೌಡು ಕಳೆಯದ ಧಾನ್ಯ: ಇಡೀ ಧಾನ್ಯಗಳಿಂದ ಮಾಡಿದ 
ಕೊಟ್ಟ ಪದಾರ್ಥಗಳು... ಮುಂತಾದ ಆಹಾರ ಸಾಮಗ್ರಿಗಳನ್ನೂ ತೆಗೆದು 
ಕೊಳ್ಳಬೇಕು (ಗೃಹವಿ. ೯೯). (ದೇ. ॥ ಕೊಡ. ತುಳು, ಇಡಿ) 


30 


ಇಡಿಂಬ ೬೫೭ ಇಡಿತನ 


ಇಡಿಂಬ (ನಾ). (?) : ನಾನಲುಮಂ ಬಾನಲುಮಂ ಸಡಿಂಬಮನಿಡಿಂಬಮಂ | ಇಡಿಗತ್ತಲೆ (ನಾ). ನಿಬಿಡವಾದ ಕತ್ತಲೆ; ತುಂಬಿದ ಕತ್ತಲೆ; 


. ಪರಲುಮಂ ಫುರಿವರಲುಮಂ... ಕಳೆದು ಪೋಗಿ (ಲೀಲಾವ. ೬-೨೦೦). ಕಗ್ಗತ್ತಲೆ: ಹಲಬರುಂಟೀ ರವಿಗಳಿಡಿಗತ್ತಲೆಯ ಮೊತ್ತಕೆ (ತೊರರಾ. 
[?) ೩-೬-೩೧) ; ಇಡು£ಡಿ] ಗತ್ತಲೆಯ ಮೊತ್ತ ರವಿಗಲ್ಪವಹುದಿದು ಸೊಡರ್ಗ 
ಇಡಿಕಾಸು (ನಾ). ಮುರಿಸದಿರುವ ನಾಣ್ಯ; ಇಡಿ ನಾಣ್ಯ : ಅಪ್ಪನು ಳಿಲ್ಲಕೆ ಸ್ವಲ್ಪವಹುದೆ (ಭರಜ. ೨೯-೬೪). 


ಕಥೆ ಹೇಳಿ ಹೇಳಿ ಕೇಳುವವರಿಂದ ಫುಡಿಕಾಸು ಇಡಿಕಾಸು ಕರು ಕಸಿದು! 5 [ಇಡ್ಮಿ( ಇಡಿದು) * ಕತ್ತಲೆ (ಆ ಕಟ್ತಲೆ)] 
ಅವರಿಗೆ ಕಲಿಯಹಾಗೆ ಯುಗಬಂಧು ಆಗುತ್ತಾನೆ (ಕಂಬಹು. ೩೭). ಇಡಿಗಪ್ಪು (ನಾ). ನಿಬಿಡವಾದ ಕಪ್ಪು; ತುಂಬಿದ ಕಪ್ಪು: ಕರ್ಚೊಗೆ 


[ಇಡ್ಮಿ + ಕಾಸ್ಕು] 2 | ಯೊಳೆೊಂದಿದಿಡಿಗಪ್ಪಿ ೦ಗೆ ಹೆದಜಕಿ ನಾವಮ್ಮೆವಿದನಿಂದು ನೀವುಂಡೊಡೆಯ 
| 


ಇಡಿಕಿಚ್ಚ ಡಿ (ನಾ). ಗಟ್ಟ ಯಾಗಿ ಮಾಡಿದ ಕಿಚ್ಚ ಡಿ (ಉಕ. ಕ). ಸ ದರು (ಸಿದ್ಧರಾ. ೫-೧೫). 
[ಇ (ಆ ಇಡಿದು) + ಕಿಚ್ಚ 4a] [ಇಡ್ಕಿ (ಆ ಇಡಿದು) * ಕಪ್ಪು (ಆ ಕರ್ಪು;)) 
ಇಡಿಕಿರಿ "ಇಡಿಕಿಆು? ನೋ. :10! ಇಡಿಗಾಯ್ಕ್‌, ಇಡಿಗಾಯಿ (ನಾ). ೧. ಇಡಿಯಾದ ಕಾಯಿ; ತುಂಬು 
ಇಡಿಕಿಆು, ಇಡಿಕಿರಿ, ಇಡಿಗಿರಿ, ಇಡಿ ಗಿಜಿ ಇಡುಕಿಐ (ಕ್ರಿ). | ಕಾಯಿ; ಮುರಿಯದ ಅಥವಾ ಒಡೆಯದ ಕಾಯಿ. ೨. ಉಂಡೆ 
೧. ತುಂಬಿರು; ಒತ್ತಾಗಿರು; ದಟ್ಟೈಸು: ಬಾಗುತೆ ಬಲಿಯುತೆ ಪೊಳ. | ಗಾಯಿಯ ಉಪ್ಪಿನಕಾಯಿ. ಇಡಿಗಾಯಿ : ೨. ಮೆಂತ್ಯದ ಚಟ್ಟ, 
ನಿದಾಡುತೆ ವಳನೇಜುತಿಡಿಕೀಗದು ಹಿಗ್ಗುತೆ (ಗಿರಿಕ. ೨-೫೦); ಪಡ | ಕಾರದ ತೊವ್ವೆ, ತ ಏನೇನೋ ಮಾಡಿದ್ದಾಳೆ (ಬೆಳುಮ. ೯೧). 
ಸ ನಾವೆ ದೋಣಿಗಳಿಡಿಕಿಜರಿದ ಬಹಿತ್ರಂ (ಸೂಕ್ತಿಸು. ೨-೨೦); | [ಇಡ್ಮಿ * ಕಾಯ್‌] 
ಬಾಯೊಳಿಡಿಕಿಜಿನ ಹುಡಿವೊಯ್ದು ಮಡದಿಂದ ಘಟ್ಟಿಸದೆ ಬಿಡುವುದೆೇ€|1| ಇಡಿಗಾಯ್ಕ್‌ "ಇಡುಗಾಯ್‌' ನೋ. 
ನಮ್ಮ ಕೋಪಾ (ನೀಕೈಪು, ೩-೨೨-೧೮) ; ಇಡಿಕಿಜಿದಿಹ ಪುಷ್ಪದೊಳು ಇಡಿಗಾಯಿ “ಇಡಿಗಾಯ್ಕ್‌ ' ನೋ. 
ಗಂಧವಿರಲಾಣಡಿ ತುಡುಕುವುದೆಂದು (ನೋಹತ. ೩-೧೬). ಇಡಿಕಿರಿ: ೧., | ಇಡಿಗಾಳು (ನಾ). ಪೂರ್ಣವಾದ ಕಾಳು; ಒಡೆದು ಬೇಳೆಯಾಗದ 


ಇಡಿಕಿರಿದ ಫಲಪುಷ್ಪಗಳಿಂದ ಶೋಭಿಸುವ ಮರಗಳಿಂದ ಆಶ್ರಮ ರಮ್ಮ ಕಾಳು : ಮಾಡದಿರು ಬಾಳನ್ನು ಬೇಳೆಯಂತೆ ಕೂಡಿರಲಿ ಬಾಳು ಇಡಿ 
ವಾಗಿತ್ತು (ಬಿದುರೆ. ೪೪) ; ಜನ್ಮಾಂತರಗಳ ಜಟಿಲನಾದ ಕಥಾನಕ, ಗಾಳಿನಂತೆ (ನಾದಲೀ. ೬೬-೧೩) ; ಸಂಶಯದಿಂದ ಇಡಿಗಾಳಿನಂತಹ 
ಶಬ್ದಾರ್ಥಚಮತ್ಯ್ಯೃತಿಗಳಿಂದ ಇಡಿಕಿರಿದ ವರ್ಣನೆ. . .ಇವುಳ್ಳ ಕಾದಂಬರಿ |29) ಬಾಳನ್ನೇ ಹೋಳಾಗಿಸಿ ಅತೃಪ್ತಿ, ಅಶಾಂತತೆ ತಲೆದೋರುವಂತೆ ಮಾಡು 
ಯನ್ನು (ಕಸಾ ಸ್ಯ ೧೧೬). ಇಡಿಗಿರಿ: ೧. ಹರುಷವು ಇಡಿಗಿರವುತಲಿ ವನು (ಮುಡಿಹೂ. ೩೮). [ಇಡ್ಮಿ* ಕಾಳು (ಆ ಕಾಲ್ಸ್‌) 

ಟಿ ಕಣ್ಣೀರ್‌ ರುಡಿವುತಲಿ (ಜ್ಞಾನಸಿಂ. ೩೨-೧). ಇಡಿಗಿಆಂ : ೧. ಇಡಿಗಿಚ್ಚು (ನಾ). ಹರಡಿದ ಕಿಚ್ಚು ; ವ್ಯಾಪಿಸಿದ ಬೆಂಕಿ: ಮನುಮಥ 
ನಾನಾವಸ್ತುಗಳಿಡಿಗಿಜಸಿದಶ್ವರ್ಯವಡೆದ ... ಅಂಗಡಿಗಳೊಪ್ಪಿರ್ದುವು ನಿಕ್ಕಿ ದಿಡಿಗಿಚ್ಚಿನಲೆ ತನು ಬೆಂದು (ನಿಭಾಗ. ೧೦-೭೦-೮) ; ಜಗದಿಡಿಗಿಚ್ಚು 
(ಮೋಹತ. ೨೦-೧೯). ೨. (ಹಲ್ಲು) ಗಿಟಿಕುಹಾಕು, ಕಚ್ಚಿ ಸೈರೆಸಲಂದು. ತಮಗೆಂದುದು ಸುರಸ್ತೋಮ (ನಿಭಾಗ. ೬-೨-೪೯). 
ಕೊಂಡಿರು: ದಡದಡಿಸೆ ಪದಂಗಳ್‌ ಪಲ್ಲಿಡಿಗಿಜಸಿದಿರೆ ಬಾಲವಾಲ ಬೀಳಲ [ಚ| [ಇಡಿ * ಕಿಚ್ಚು (ಆ ಕಿರ್ಚು)) 


ತೆಜದಿಂ ಮಿಡುಕದಿಕೆ ಹರಿಣರೋಗಂ ತಡೆಯದೆ ಮಡಿಗುಂ ಚಿಕಿತ್ಸೆ | 1 ಇಡಿಗಿರಿ "ಇಡಿಕಿಅ ನೋ. 

ಗೆಯ್ಯಲ್ವೇಡಾ(ಡಂ) (ಅಶ್ವಶಾ. ೧೩-೪೨). ಇಡುಕಿಆ0ಿ : ೧. (6). | | ಇಡಿಗಿಸು (ಕ್ರಿ). ದಟ್ಟವಾಗಿಸು ; ತುಂಬಿಸು: ಸಿಗಾಕೇಟನ ಹೊಗೆ ಇಡಿ 

[ಇಡ್ಮಿ + 8೬] | | ಗಿಸಿ... ನನ್ನ ಸಾಹೇಬಕೀಯ ರೈಲುಗಾಡಿಯನ್ನು ಹತ್ತಿ (ಇಪ್ಪಕ. ೧೮೨). 

ಇಡಿಕು "ಇಡುಂಕು' ನೋ. | [ಇಡಿಗು (ಆ ಇಡುಗು,) * -ಇಸ್ಕು] 

ಇಡಿಳೆ (ನಾ). ತುಂಬಿರುವಿಕೆ; ನಿಬಿಡವಾಗಿರುವಿಕೆ. "ಇಡಿಕೆಗೊಳ್‌' |30| ಇಡಿಗಿಆಂ "ಇಡಿಕಿಲಾ' ನೋ. 
ಪರಾ. (ಇಡ್ಮಿ*-ಕ್ಕೆ] ಇಡಿಗು "ಇಡುಗ್ಳು' ನೋ. 

ಇಡಿಳೆಗೊಳ್‌ (ಕ್ರಿ). ತುಂಬಿರು; ನಿಬಿಡವಾಗು : ಮುಂದೊಂದೆಡೆ | ಇಡಿಗುಟ್ಟು, (ಕ್ರಿ). ಪೂರ್ತಿ ಪುಡಿಯಾಗುವಂತೆ ಕುಟ್ಟು: ಹಗಲ ಹಣೆ 
ಯೊಳಿಡಿಕೆಗೊಂಡು ಕಣ್ಣೊಳಿಪ ಪಣ್ಣೊಂಚಲ ಸಂಚಯದಿಂದಂಚಿತ | | ಯಕ್ಕರಂದೊಡೆದು ಇಡಿಗುಟ್ಟಿ (ಪಾಂ. ಯಿಡಿಗುಟ್ಟ] ಕಾಡಿಗೆಯೊಳಗೆ 
ಮಾಗಿರ್ದ (ಶಾಂತೀಕ್ವೆ. ೧೧-೬೮ ಎ). (ಇಡಿಕೆ + ಕೊಳ್‌] | ಕಾರಿರುಳ ತಿರುಳ ರಸಮಂ ಕಲಸಿ ಮೊಗೆದು ಬಳಿದಂತೆ ಬಳವೆತ್ತ ಕತ್ತಲೆ 

ಇಡಿಗಂಟು "ಇಡುಗಂಟು? ನೋ. ;35|  ಿದ್ಮೆರಾಮಂಗೆ ಬೆಳಗಾದುದು (ಸಿದ್ದರಾ. ೩-೩೧). [ಇಡಿ * ಕುಟ್ಟು] 

ಇಡಿಗಂಟ್ಲು (ನಾ). ಇಡಿಯ ಗಂಟು; ಪೂರ್ತಿ ಗಂಟು: ಒಮ್ಮೆಲೆ ಇಡಿ| | ಇಡಿಗುಟ್ಟು, (ನಾ). ಪೂರ್ಣವಾದ ರಹಸ್ಯು: ಒಳಗಿದೆ ಹೂವರಳಿದ 
ಗಂಟು ಬೇಕಾದರೆ ಹೊಲ ಮಾರದೆ ಗತ್ಕಂತರವಿರಲಿಲ್ಲ (ಗ್ರಾಮಾಯ. ೫೯). | ವೊಲು ವಿಶ್ವದ ಇಡಿಗುಟ್ಟು (ಹೃದಸ. ೨-೮). [ಇಡ್ಮಿ * ಗುಟ್ಟು) 

[ಇಡ್ಮಿ* ಗಂಟು] | | ಇಡಿಗೆ "ಇಡುಗೆ' ನೋ... 

ಇಡಿಗಟ್ಟಗೆ (ನಾ). ತಿವಿಯಲು ಉಪಯೋಗಿಸುವ ಮೊನಚಾದ] | ಇಡಿಗೋಡೆ (ನಾ). (ಬಾಗಿಲುಗಳ ಮುಂದುಗಡೆ ಅಥವಾ. ಪ್ರವೇಶ 
ಕೋಲು (7): ಹಿಡಿದ ಖಂಡೆಯ ಕಟ್ಟ ನೇಲ್ವ ಇಡಿಗಟ್ಟಿಗೆಯ ಬತ್ತಳಿಕೆ 40, ದ್ವಾರಗಳಲ್ಲಿ) ಮರೆಗಾಗಿ ಅಡ್ಡಲಾಗಿ ಹಾಕಿರುವ ಮೋಟು ಗೋಡೆ; 
ರಾಜಿಸೆ ಬಂದರೊಡನೊಡ್ಡಿಯ ರಾವುತರು (ಕುರಾಸಾಂ. ೧೧-೨೩). ಅಡ್ಡಗೋಡೆ (ಉಕ. 8). [ಇಡ್ಕಿ * ಗೋಡೆ] 

[ಇಡಿ, + ಕಟ್ಟಿಗೆ] | | ಇಡಿಜಡಿ (ಅ). ಬಿಡದ ಹಾಗೆ; ಅಲ್ಲಾಡದಂತೆ: ಗುಡಿ ಇದಿರಿಗೆ 
ಇಡಿಗಟ್ಟು (ನಾ). ಪೂರ್ಣರಚನೆ, ಸ್ವರೂಪ: ಪುಲಿಗೆರೆಯೇ ಆ | | ಇಡಿಜಡಿ ಕೊತು ಬಿಡಬೇಕು ಅಂತೀನಿ (ಪೊಸಂಸಾ. ೩೯). [ಇಡ್ಕಿ* ಜಡಿ] 
ಪುಣ ಭೊಮಿ ಎಂದು ತರ್ಕಿಸಲಿಕ್ಕೆ ಅಡಿಗಟ್ಟೇನೋ ಇದೆ. ಆದರೆ ಅ| | ಇಡಿತನ (ನಾ). ಪೂರ್ಣವಾಗಿರುವಿಕೆ; ಇಡಿಯಾಗಿರುವಿಕೆ; 
ಸಿದ್ದಾ ೦ತದ ಇಡಿಗಟ್ಟು ಇನ್ನೂ ನೆಲೆಗೊಳ್ಳ ಲಿಲ್ಲ. (ನಾಡೋಜ. ೧೫). 45 ಸಮಷ್ಟಿ: ಬಿಡಿತನದ ಬಿಕ್ಕಟ್ಟಿನಲ್ಲಿ ಇಡಿತನದ ಒಕ್ಕಟ್ಟು ಹುಟ್ಟಿಸುವ 

[ಇಡ್ಮಿ + ಕಟ್ಟು] |. ಹುಟ್ಟೇ ಬಳಗ (ವಿಚಾಮಂ. ೬೩). [ಇಡ್ಮಿ * -ತನ[ 


ಇಡಿತುಂಬು ೭೫೮ 
ಇಡಿತುಂಬು (ಕ್ರಿ). ಪೂರ್ತಿಯಾಗಿ ತುಂಬು: ಸಾಯುವರ ಸು 
ಗೆದ್ದವರ ಸಿಂಹನಾದಂಗಳಿಡಿತುಂಬಿ (ಪಾರಸಿ. ೧೭-೪). 
[ಇಡ್ಮಿ * ತುಂಬು] 
ಇಡಿತೇಜಿ (ನಾ). ಹಿಡಿದು ನಡಸಿಕೊಂಡುಹೋಗುವ ಕುದುರೆ : ಇದು 
» ದೇವೇಂದ್ರಸಮ್ಮು ದದಿಂದಲೇರ್ವ ಬಿಳಿಯಾನೆ ನೀಂ ಕೇಳು ಮತ್ತ 
ದರ ಮುಂಗಡೆ ಪಿಡಿವ ಇಡಿತೇಜಿಯಿಚ್ಛಾಶ್ವ ಕುಪ್ಪಳಿಸಿ ಕುಣಿವುತಿರಲು | 
(ನವಮೋ. ೨೫-೩೦). [ಇಡ್ಕಿ (೮ ಪಿಡಿ) + ತೇಜಿ] | 
ಇಡಿದಡಕು (ನಾ). ಹಳ್ಳತಿಟ್ಟು ; ತಗ್ಗುದಿಣ್ಣೆ : `ನೆಲವೂ ಗೋಲಿಯೂ | 
ನುಣುಪಾಗಿದ್ದಷ್ಟೂ ಜು ಹೆಚ್ಚು ಬಾ ಹೋಗುವುದು. ಇಡ 
ದಡಕುಗಳಿಲ್ಲದಿದ್ದ ಗೋಲಿಯು ಒಂದೇ ನೇರದಲ್ಲಿ ಯೇ ಚಲಿಸುವುದು ! 1 
(ಭಾತಎ. ೨೬). [?) 
ಇಡಿದು, ಇಡ್ಕಿ (ಗು). ೧. ದಟ್ಟವಾದ; ಸಾಂದ್ರವಾದ; ಒತ್ತಾದ; | 
ಇಕ್ಕಟ್ಟಾದ. "ಇಟ್ಟಿಡೆ' ಡಾ ಇಡ್ಮಿ : ೧. ಇದು ಸಮಾಸದ | 
ಪೂರ್ಶಪದವಾಗಿದ್ದಾಗ ಬರುವ ಕೂಪ “ಇಡಿಕೆಚ್ಚಡಿ? ಪರಾ. | 
(ನಾ). ೨. ಆರಿಗಟ್ಟ ಯಾದ ಮೂಗಿನ ಸಿಂಬಳ ನಾತಿ ತ್ರೆಗಳಲ್ಲಿ | 
ಅಂಟಿಕೊಂಡಿರುವ ಮಟ ಅಥವಾ ಅವುಗಳಿಗೆ ಮೆತ್ತು ವ 
ಮೇಣ (8). (2) | 
ಇಡಿಪುಡಿ (ನಾ). ಕುಟ್ಟಿದ ಪುಡಿ; ಚೂರ್ಣ: ಈರಣ್ಣ ಬರುವಾಗ; 
ನೀರೆರಡು ಭಾಗಾದೊ ಗೋರಿಕಲ್ಲೆರಡೂ ಇಡಿಪುಡೀ (ಹುಟ್ಟಿ ಹ. ೪೪). | 
ತ 
ಗತ 


ಹ 


| 
|| 
| 
| 


(1 


(ಇಡಿ, * ಪುಡಿ) 
ಇಡಿಯಪ್ಪ (ನಾ). ಒತ್ತುಸೇವಗೆ; ಒಂದು ಬಗೆಯ ಭಕ್ಷ್ಯ: 
ಎಲ್ಲವನ್ನು ಒಟ್ಟಗೆ ಕಲಸಿ ಇಡಿಯಪ್ಪದ ಅಚ್ಚಿನ ಮೂಲಕ ಚಪ್ಪ ಟ್‌ 
ಅಲ್ಕು ಮಿನಿಯಂ ತಟ್ಟಿ ಯಲ್ಲಿ ಎಕೆ ದು ಹಾಗೆಯೇ ಇದ್ದಿ ಚೇಯಿಸುವ | 
ಪಾತ್ರೆಯಲ್ಲಿ ಟ್ಟು ಬೇಯಿಸುವುದು (ಅಡುಸೌ. ೯೪). 
(ಇಡಿ, + ಅಪ್ಪ 3: 1 ತಮಿ. ಮಲ. ಇಡಿಯಪ್ಪಂ] [25 
ಇಡಿರ್ಗಿಜಿಗಟ್ಟಿಗೆ (ನಾ). "ಕೊಕ್ಕೆಗೋಲು ; ತುದಿಯಲ್ಲಿ ಕೊಕ್ಕೆಯಿ | 
ರುವ ಕಡ್ಡಿ; ಬಾನು ಹಿಡಿಯುವ ಗಾಳದ ಕಡ್ಡಿ ಇ): ತೋ ! 
ನೇಂಟಿಯಾಡಲೆಳಸುತಿಜಿಗೂಳಿ ಹಂಜರಗೂಳಿಡುಗಾಣರಿ , * ಸೆರ್ಗೂಳಿ 
ಕೊಡಂಬೆಯಿಡಿರ್ಗಿಜುಗಟ್ಟಗೆಯೆರೆಮಡ್ಡಿ ಸೂಸುಗೂಳ್ಳಳೆಂಬಿವಂ! 
ಕೊಂಡು (ರಾಜಕೇ. ೫-೧೧೪ ವ). [ಇಡಿಆ್‌ + ಕಿಜುಗಟ್ಟಿಗೆ ?) 130 


| 
ಇಡಿವು "ಇಡುವು' ನೋ. | 
| 
| 


ಇಡಿಸ್ಕು (ಕ್ರಿ). ೧. ಹಾಕಿಸು; ಕಟ್ಟಿಸು; ಸ್ಥಾಪಿಸು: ಇಡಿಸುವ 
ಡೆಂಕಣಕ್ಕೆ ನೆಲವಾಳಿಗೆ ಕೊತ್ತ 4ರ 10850 ARE ಪಾಯ್ವ | 
ಕೂರ್ಗಣೆಗೆ . . ಅನ್ಯೈಯಾಳ್‌ ಗಡಣಿಸೆ ಕಾದುತಿರ್ದುದು (ಚಂದ್ರ ಫು. 
೫-೧೦೬). ೨. ಕೊಡಿಸು; ಇಟ್ಟುಕೊಳ್ಳುವಂತೆ ಮಾಡು ; ಧರಿಸು! 
ವಂತೆ ಮಾಡು: ಮೆಚ್ಚಿ ವಜ್ರಶೃ ees ಕಡಗವ ಕಾಲ್ಲಿಡಿಸಿದನು! 
(ನೋಹತ. ೩೫-೬೭) ; *ೈವನಲ್ಲಿದ್ದರೆ, ಗಂಡ-ಮೈದುನರ ಕೈಗೆ ಆಶಿ: 
ಮಾಗಲಿ, ಹದಿನಾಲ್ಕು ತೊಲೆಗೆ ಇಪ್ಪತ್ತು ತೊಲಿ ಇಡಿಸಿಯಾರು? | 
(ಬಿಟ್ಟಹೊೊ. ೫೨). [ಇಡು + -ಇಸ್ಕು] 
ಇಡಿಸ್ಕು (ಕ್ರಿ). ಕುಟ್ಟಿಸು; ಪುಡಿಮಾಡಿಸು: ಈ ಔಷಧಿ 

ಕೊಡಪ್ಪ (ರೂಢಿ). (ಇಡಿ, * -ಇಸ್ಕು] 
ಇಡಿಹಾರೆ (ನಾ). ಕುಟ್ಟುವ ಹಾರೆ; “ಕುಟ್ಟುವ, ಮಿದಿಯುವ ಸಲ! 
ಕರಣೆ” (8೦೬೧೮. ಇಂಕನಿ). [ಇಡಿ * ಹಾರೆ (ಆ ಪಾಠೆ)] 
ಇಡಿಆ್‌್‌ (ನಾ). ಬಾಗಿರುವಿಕೆ; ಕೊಕ್ಕೆಯಂತೆ ಬಗ್ಗಿರುವುದು (೪). : 
[ಆ ನಡ ಇ ವಕ್ರ] 


ಛು 


| 

| 

ಡಿ | 

ಸ್ವಲ್ಪ ಇಡಿಸಿ: 40| 
| 

| 

ತಿ 


ಇಡೀ "ಇಡ್ಮಿ' ನೋ. 


ಇಡ್ಕು 


ಇಡೀದರ (ನಾ). ಒಟ್ಟುವ್ಯಾಪಾರದ ಲೆಕ್ಕ; ಸಗಟು ವ್ಯಾಪಾರದ ದರ. 
ಇಡೀದರದ ಅಂಗಡಿ ಎ ಸೆಗಟು ವ್ಯಾಪಾರದ ಅಂಗಡಿ; ಒಟ್ಟು 
ಗಟ್ಟಲೆ ವ್ಯಾಪಾರದ ಅಂಗಡಿ: ಈ ಇಡೀದರದ ಅಂಗಡಿಗಳೆಂದರೆ 
ಅದರಲ್ಲಿ ಯಾವದೊಂದು ಸಾಮಾನು ಕೊಳ್ಳು ವದಿದ್ದರೂ ದೊಡ್ಡ 
ಮೊಬಲಗಿಗಾಗಲಿ ಇಲ್ಲವೆ ದೊಡ್ಡಪ್ರಮಾಣದಲ್ಲಾಗಲಿ ಕೊಳ್ಳ ಬಹುದು 
(ತಕ್ಕಡಿ. ೨೧). (ಇಡೀ ( ಇಡ್ಮಿ) * ದರ್ಕ] 
ಇಡು, (ಕ್ರಿ). ೧. ಮಡಗು; ಇರಿಸು; ಇಕ್ಕು; ಇಟ್ಟ (ಭೂತಕೃ); 
ಜ್‌ (ಭೂತನ್ಯೂ): ಪರೆದಿರೆ ಸಂಧ್ಯಾರಾಗಂ ನಿರಂತರಂ ಗಗನ 
ವಿವರಮೊಪ್ಪಿತ್ತೆಂದಾದರದಿಂ ಪೇಟಲ್ಪ ಗೆದಂತಿರೆ ಸಂಧ್ಯಾಪದಮನಿಡದೆ 
ಪೇಟ್ಜುದು ದೋಷಂ (ಕವಿರಾ. ೧-೧೦೨) ; ಪಿತೃಗಳುಪಾರ್ಜಿಸಿಟ್ಟ ಸಿರಿ 
ಜವ್ವನದೇಟ್ಸ್‌ » «- ರೂಪು ಶಕ್ತಿಗಳಿವಲ್ಲವೆ ಹಾನಿಯ ಬಳ್ಳ ವಳ್ಳಿ (ಕಾದಂಪೂ. 
೫೩೪); ಪಾತ್ರೆಯ ಪೆಟ್ಟ ಗೆಯೊಳಿಟ್ಟು ಮುದ್ರಿಸಿ (ತಿರುರ. ದೇ. ೧೨-೫). 
೨. ಹೂಡು; ಅಣಿಗೊಳಿಸು : ತಿರಿಪಿದೊಡದನೆಳೆ ತಿಲ್ಮನೆ ತಿರಿದುದು 
ತಿರುವಾಯೊಳಿಡೆ ಸುರರ್‌ ಮೊರೆಯಿಟ್ಟ ರ್‌ (ಪಂಪಭಾ. ೧೨-೧೯೨) ; ಬಿಡು 
ಮರೀಚಿಯ ತೊಜ್‌ಗೆ ಹಚಿಗೋಲಿಡುವರುಂಟೀ (ಕುವ್ಯಾದ್ರೋ. ೪-೩೮). 
೩. ಧರಿಸು; ತೊಡು; ಉಡು : ಇಟ್ಟ ಸಿರಿಕಂಡದ ಬೊಟ್ಟು (ಕಬ್ಬಿಕಾ. 
೩೧೩) ; ಹಾರಪದಕ ಚೌಕುಳಿಯನಿಟ್ಟವ ತಮ್ಮ ಕೇರಿಯೊಳಗೆ ಸುಳಿದಾಡೆ 
(ಕಂನವಿ. ೨-೯೮); ನಡೆ ಮಜ್ಜನ ಭೋಜನಕೆ ಶೃಂಗಾರದ ತೊಡವುಗ 
ಳಿಡು ನೀ ಬೇಗ (ಕ ನವಿ. ೯-೧೬೬); ಇಟ್ಟರೆ ತೊಟ್ಟರೆ ಪುಟ್ಟಕ್ಕ 
ಚಂದ (ಗಾದೆ). ೪, ಆಯುಧವನ್ನು ಅಥವಾ ಯಾವುದಾದರೂ 
ವಸ್ತುವನ್ನು ಎಸೆದು ಹೊಡೆ: “ಇಡು-ಕರವಿಮೋಚನೇ ” (ಶಮಧಾ) ; 
ಮುಳಿದು ತನಗರ್ಫ್ಯಮೆತ್ತಿದ ತಳಿಗೆಯೊಳಿಡೆ ತಿ ಜದ ತಲೆ ಪಜದು 
(ಸಂಪಭಾ. ಮಾನವರಿಂ ಮನುಜರನಿಟ್ಟು ಮೋದಿಯುಂ 
(ಶಾತಿಪು. ೪-೩೪); ಅವತಂಸನೀಲೋತ್ಪಲದಿನಿಡಲೊಡಂ (ಚಾವುಂಪು. 
೪೨-೧೭) ; ಇಂದ್ರನಣುವನಂ ವಜ್ರದಿನಿಟ್ಟಿಂ ಗಡೆ (ಸಮಪ. ೧೦-೧೪೬) ; 
ಮಹಾಯುಧದಲಾ ಕಪಟನಾಟಕ ಸೂತ್ರಧಾರನನಿಟ್ಟು ಬೊ ಬ್ಬಿ ಆದ 
(ತೊರರಾ. ೧-೧೧-೧೬). ೫. ಎಸೆ; ದೂರ ಬಿಸಾಡು: ಕಲ್ಹಾರ 
ಕುಟ್ಮಿಲ ಶಾಲೂಕ ಮೃಣಾಳಜಾಲಮನಿಡುತ್ತೀಡಾಡುತಂ (ಕಾದಂಘೂ. 
೬೩೦) ; ಮುಆತದು ತರುಗಳನಿಡುತ (ನಳಚ. ೫-೪೫). ೬, ಅನ್ನದಾನ 
ಮಾಡು ; ಭಿಕ್ಷೆ ಹಾಕು: ಇಡಬೇಕಿದ್ದುಣಬೇಕೆಲೈ (ಸೋಮೇಶ. ೭೯) 
ನಾನೇ ಭಿಕ್ಷವನ್ನು ಇಡುತ್ತೇನೆ (ದೌಲತ್‌. ೩೦೯). [ನ ಈ ಧಾತು ಹಲವು 
ಶಬ್ದಗಳ ಜತೆಗೆ ಸೇರಿ ವಿಶಿಷ್ಟವಾದ ಧಾತುವಾಗಿ ವಿವಿಧವಾದ 
ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. ಉದಾ: ಅಡಿಯಿಡು, 
ಊಳಿಡು, ಎತ್ತಿಡು, ಔತಿಡು, ಕಣ್ಣಿಡು, ಗೋಳಿಡು, ಜತೆಯಿಡು, 
ದನಿಯಿಡು, ದಾಳಿಯಿಡು, 'ನೆನ2ಡು, ಪಡಲಿಡು, ಬಡಿದಿಡು, 
ಮಡಗಿಡು, ಲಗ್ಗೆಯಿಡು, ಸಾಲಿಡು, ಹೆಸರಿಡು, ಹೊಯ್ದಿಡು 
ಇಡುವರಾದಿತ್ಯ, ಈಡುವರಾದಿತ್ಯ - ಆಯುಧ ಪ್ರಯೋಗಕುಶಲ 
ರಲ್ಲಿ ಸೂರ್ಯನಂತೆ ಇರುವವನು; ಒಂದು ಬಿರುದು: ಇಡುವ 
ರಾದಿತ್ಯಂ (ಎಇ. XIX, 2೨-೩; 1135); ಇಡುವರಾದಿತ್ಶಂ ರೂಪ 
ಜಾ (ಕೊಲ್ಹಾಶಾ. ೨೪೨೬; ?); ಈಡುವರಾದಿತ್ಯ ಮಾರ್ಬ್ಯಲ 
ಮಲ್ಲ ಮಜುವಂಕ ಭೈರವ ಆಯ್ಕಣ ಪುತ್ರ (ಎಕ. ೪111, ಸೊರಬ. 
೪೧೩-೧೧ ; 986). ಇಟ್ಟುಕೊ, ಇಟ್ಟು ಕೊಳ್‌ ಎ೧. ಧರಿಸು: ಕಳ್ಳೊಳ್‌ 
ಬೊಟ್ಟಿನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು (ಪಂಪಭಾ. ೪-೮೭ ವ); 
ಭಕ್ತಿವಿಶೇಷದಿಂ ಶೇಷಮಾಲ್ಯಾದಾನಪೂರ್ವಕಂ ತಲೆಯೊಳಿಟ್ಟು ಕೊಂಡು 
(ಚಾವುಂಪು. ೭೮-೧೧). ೨. ತನ್ನ ಅಧೀನಲ್ಲಿಟ್ಟುಕೊ ; ಬಚ್ಚಿಡು; 


೬-೬೪); 


ಇಡ್ಮು ಇಡುಗಂಟು 


೭೫೯ 


ಮುಚ್ಚಿಡು ; ಅವಿತಿರಿಸು: ವೇದತಸ್ಥರನ ತನ್ನೊಳಗಿಟ್ಟುಕೊಂಡಪರಾ ಇಡುಕುಂಬನಿ (ನಾ). ದಟ್ಟವಾಗಿ ಬೀಳುವ ಹನಿ: ಫಳ ಫಳನಭ್ರ 


ಧಕ್ಕೆ ಪೋಜ ಮಡಲೊಡನೆ ಮಾಧವ ಕರೆಸಲು ಮರಳಿ ಬಂದಂತಾಗಲಾ 
ದುದು ಕಡಲೋಟ ಭರಿತ (ಮೋಹತ. ೨-೯) ; ಪದಾರ್ಥ ಇಟ್ಟುಕೊಂಡೂ 
ಇಲ್ಲ ಅನ್ನುತ್ತೀಯಲ್ಲ, ನ್ಯಾಯವೇ? (ರೂಢಿ). ೩, ಉಪಪತಿಯನ್ನಾಗಿ 
ಅಥವಾ ಉಪಪತ್ಲಿಯನ್ನಾಗಿ ಮಡಗಿಕೊ; ಮರೆಬಾಳು ನಡೆಸು: 
ಒಬ್ಬಾಕಿನ್ನ ಇಟ್ಟು ಕೊಂಡಿದ್ದಾನೆ (ನಾಪೋಲೀ. ೨೯೯) ; ಆಳೆ ಒಬ್ಬಾತ 
ನನ್ನು ಇಟ್ಟುಕೊಂಡಿದ್ದಾಳೆ (ರೂಢಿ). ೪. ತನ್ನ ಕೈಕೆಳಗೆ ಕೆಲಸಕ್ಕೆ 
ನೇಮಿಸಿಕೊ : ನಮ್ಮ ಹುಡುಗನನ್ನು ತಮ್ಮ ಮನೆಯಲ್ಲಿ ಕೆಲಸಕ್ಕಿಟ್ಟು 


ಚ 
ಕೊಂಡು ಉಪಕಾರ ಮಾಢ್ರಿ ಸ್ವಾಮಿ (ರೂಢಿ) ; ಮನೆಯಲ್ಲಿ ಹತ್ತು ಆಳು 


5 


ಇಟ್ಟುಕೊಂಡಿದ್ದಾರೆ (ರೂಢಿ). ೫, ಸ್ವಂತಕ್ಕಾಗಿ ಉಳಿಸಿಕೊ: ನೀನೂ i 10 


ಸ್ವಲ್ಪ ಇಟ್ಟುಕೋ; ಎಲ್ಲಾ ನನಗೇ ಕೊಟ್ಟು ಬಿಟ್ಟಿರೆ ಹೇಗೆ? (ರೂಢಿ); 


| 
| 
| 
| 
| 
| 
| 


ದಿಂದಮಿಡುಕುಂಬನಿ ಸೂಸೆ (ಜ ಗ ವಿ. ೪-೧೮); ಮೆಲ್ಲರಿ ತುಂತುಜತ್‌ 
ತುಷಾರಮಿಡುಕುಂಬನಿ ತಂದಲ್ಫೋನೆ ನಟ್ಟ ಬಡಪಮೆನಲ್ಪುರಿದುವು ಮಟ್‌ 
ಗಳಿರುಳುಂ ಪಗಲುಂ (ಜಗವಿ. ೪-೩೨); ಘನಕುಚಶೈಲಮಾೌಳಿಗಿಡು 
ಕುಂಬನಿಯಂ ಬಿಡುತಿರ್ಪುದೇಕೆ (ಕುಸುಮಾ. ೩-೪೦) ; ತಂದಲ್ವನಿಗಳ್ಳಿಡು 
ವನಿಗಳ್‌ ಕಡುವನಿಗಳ್‌' ಸರಿವನಿಗಳಡಸಿದಿಡುಕುಂಬನಿಗಳ್‌: (ಶಾಂತೀಶ್ವ. 
೧೨-೪೮) ; ಅಡಸರಿ ಬಲ್ಸರಿ ಮರಮಳೆಯಿಡುಕುಂಬನಿ ನಟ್ಟಿ ವನಿ ತುಷಾರಂ 
ಬಡಹಂ (ತ್ರಿಪುವಿ. ೪-೩೯). (ಇಡುಕ್ಕು (ಆ ಇಡುಂಕು) + ಪನಿ) 


ಇಡುಕುದೆರೆ (ನಾ). ದಟ್ಟವಾದ ಅಲೆ: ಇಡುಕುದೆರೆಯಟ್ಟುದೆರೆ... 


ಉಲಿದು ಹಳಚಲು (ಸೋಮಚ. ೧-೬೦). 
[ಇಡುಕ್ಕು (£.ಇಡುಂಕು) + ತೆರ್ಕೆ] 


ಅವನು ಹತ್ತು ರೂಪಾಯಿ ಇಟ್ಟುಕೊಂಡು ಮಿಕ್ಕದ್ಧನ್ನೆ ಲ್ಲಾ ಕೊಟ್ಟುಬಟ್ಟ | | ಇಡುಕುಮುಡುಕು (ನಾ). ಸಂಕೋಚ; ಕುಗ್ಗು: ಅತ್ಯಂತ ಮೈತ್ರಿ 


(ರೂಢಿ). 
(ದೇ. ॥ ತನಿ. ಮಲ, ಇಡು; ತುಳು. ಇಡ್‌; ತೆಲು. ಇಡು; 
ಕೋಲಾ. ಇಡ್‌] 
ಇಡ್ಲು (ನಾ). (ಕರಾ) ಬಿದಿರಿನ ದೆಬ್ಬೆಗಳಿಂದ ಹೆಣೆದು ಮಾಡಿದ 
ತಟ್ಟಿ; ತಡಿಕೆ: ಬಡವರ ಮನೆಗೆ ಇಡುವೇ ಗೋಡೆ (ರೂಢಿ). 
[< ಇಡು] 
ಇಡುಂಕು, ಇಡಿಕು, ಇಡುಕ್ಕು (ಕ್ರಿ). ೧. ಬಲವಾಗಿ ಎಸೆ; 


15 


ಚಿಮ್ಮಿಸು; ದೂರ ಬಿಸುಡು ; ಬೀಸಿ ಎಸೆ: *ಇಡುಕು, ಇಡುಂಕು- |20 


ಗಾಢವಿಮೋಚನೇ ? (ಶಮಧಾ); ಇಡುಳೆನಲ್‌ ಬಿಸಾಡುವುದಪ್ಪುದು 3» 
(ಕಶರ. ೧೧೮). ೨. ಇಡು; ತುರುಕು; ಸಾಂದ್ರವಾಗಿಸು. "ಇಡು 
ಕುಂಬನಿ' ಪರಾ. ಇಡಿಕು : ೧, ಪಡುವಣ ವಾರ್ಧಿ ಯಲ್ಲಿ ನೊಗನಂ 
ಕಲಿಯಂ ಗಡ ಮೂಡಣಬ್ಬಿಯಲ್ಲಿಡಿಕದೊಡೊಯ್ಯ ನಾ ನೊಗದೊಳಾಕಟ? 


ಮುನ್ನೆ ತಗುಳ್ಲು ಛಿದ್ರದೊಂದೆಡೆಯೊಳೆ ಮತ್ತೆ ಬಂದು ಘಟಯಿಪ್ರೊಡೆ |25 


ತಾಂ ಘಚ್‌ಯಿಕ್ಕುಮೊರ್ಮೆ ಕೆಟ್ಟೊಡೆ ಬಲಃಕೆಲ್ಲಿಯುಂ ಪಡೆಯಬಾರದು 
ನೆಟ್ಟನೆ ಬೋಧಿರತ್ನಮಂ (ಜೀವಸಂ. ೧೯೪-೨೪). ೩, ಮೇಲೆ ಬೀಳು; 
ಬೀಳಿಸು: ಏನೋ ಮಾನ ನೀನಿಡಿಕಿದಾ ಎಂದಡಿಡಿಕಿಪೆಂ ವಿಭುವೆಯೆಂದು 
(ಸಿದ್ಧರಾ. ೪-೫೪) ; ತನ್ನ ಶಾಂತಿಯ ಹಿಮದೊಳಾಖುವ ಗಾಂಡನಿಡಿಕಿದನು 


ಭಾವಿಸದೆ ಭ್ರಮಿತ ತಾರೆಯನು ನಭವಿಡಿಕಿತೆಂತೆಂಬುದಾ ಕ್ರಮಂ (ಸಿದ್ಧರಾ. |30 


೬-೨೧). ಇಡುಳು, : ೧. ಮುನಿಯ ಕೋಪವ ಬಳಿದು ಮುರರಿಪುವನಧಿ 
ಗಿಡುಕಿದನೆನಲು ರನಿರಥವನುಕರಿಸಿ ರಾದ್ರವನು ಹಾಯ್ಕುುದು ಪಶ್ಚಿಮಾಂ 
ಬುಧಿಗೆ (ನಿಭಾಗ. ೧೦-೫೪-೩೦) ; ಬಸುರುಗಳ ಹೊಯ್ಲಿ ನೊಳ್ಳಣಿಗಣ 
ಸರಂಗಳಂ ದೆಸೆದೆಸೆಗೆ ಪರಿದಿಡುಕಿ ಹೊರಳುತಂ (ತುರಂಗ. ೮೨-೩೦); 
ತೊಡೆದು ಬರೆಬರೆದು ಹಲಗೆಯನಿಡುಕುವ ಕುಕವಿಗ್ರಹಕ್ಕೆ ನಗದವ 
ಕೊಳರೇ (ನೀತಿಸಾ. ಆ೨). [1) 

ಇಡುಕಿಜಂ "ಇಡಿಕಿಆಾ? ನೋ. 

ಇಡುಕ್ಕು "ಇಡುಂಕು' ನೋ. 

ಇಡುಕ್ಕು (ನಾ). ಸ್ವಯಂಪೂರ್ಣವಾದುದು. "ಇಡುಕುಂಗಬ್ಬ' 
ಪರಾ. (?] 

ಇಡುಕ್ಕು "ಇಡಂಕು? ನೋ. 


ಇಡುಕುಂಗಬ್ಬ (ನಾ). ಅರ್ಥದ ವೃಷ್ಟಿಯಿಂದ ಸ್ವಯಂಪೂರ್ಣ 


ವಾದ ಪದ್ಯ, ಕಾವ್ಯ; ಮುಕ್ತಕ: “ಇಡುಕುಂಗಬ್ಬಂ ಮುಕ್ತಕಂ 


(ಕಾವ್ಯಾವ. ೯೫೧) ; “ಉಕಾರಾಂತದೊಳ್‌' ಗಕಾರಂ ಪರಮಾದುದರ್ಕೆ- | 


ಇಕ್ಕುಂಗೂಲ್‌್‌, "ಇಡುಕುಂಗಬ್ಬಂ  (ಶಮದ. ೧೭೦ ಪ್ರಯೋ). 
[ಇಡುಕ್ಕು * ಕಬ್ಬ] 


33 


40 


43 


[ 
| 
[ 
| 
| 
[ 


ಇರುವ ಕಡೆ ಎಳ್ಳು ಮೊನೆಯಷ್ಟು ಅನುಮಾನ ಹುಟ್ಟಲು ಆಸ್ಪದವಾದರೆ 
ಆ ಸ್ನೇಹದ ಸಮತಳವು ಕೆಟ್ಟು ಇಡುಕುಮುಡುಕಾಗುವುದು (ಅದೂಟ. 
೧೬೦). [+ ತಮಿ. ಇಡಕ್ಕುಮುಡುಕ್ಕು ಎ ಇಕ್ಕಟ್ಟಾದ ಸ್ಥಳ] 


ಇಡುಕುರು "ಇಡುಕುಲು' ನೋ. 
ಇಡುಕುಲು, ಇಟಕರ, ಇಡುಕುರು (ನಾ). ೧. ಇಕ್ಕಟ್ಟಾದ ಎಡೆ; 


ಸಂದು: ಹಡೆದ ಹಣ ಹಾಗಮೆಲ್ಲಂ ಜಡೆಯಿಡುಕುಣಮಡಗಿ ಮಿಂಡಿ 
ದೊತ್ತಿರಿಗೀವೀ ತುಡುಗುಣಿ ಗೊರವರ ಮೆಚ್ಚಂ ಪೊಡವಿಗೆ ಶಿವಶಕ್ತಿ ತಾನೆ 
ನೈಷ್ಠಿಕ ಮುನಿಪಂ (ಎಕ. 211, ಚಿಕ್ಕನಾ. ೩೦-೨೯ ; 1149). ೨. ಗುಂಪು; 
ಪೊದರು; ರಾಶಿ: ಲತೆಗಳಿಡುಕುಣವೊಕ್ಕು ಮಜುನುಡಿಯಲಆಸಿ 
ಯಳೋ ಮತಿಗಿಡಿಸಿದಂಜಿಕೆಯೊಳಬಲೆ ಮೆಯ್ಕಆಸಿಯಳೋ (ಕುಸುಮಾ. 
೧೪-೧೧೯ ರ) ; ತಳಿತ ಬೆಳುಗೊಡೆಗಳಿಡುಕುಟ ನೆಳಲ (ಹಚಕಾ. ೮-೭೦) ; 
ತರುಲತೆ ಗಿಡುಗಳಿಡುಕುಜಕಿಂದ ಘನಮಾದ ನನಮರಣ್ಕಾನಿಯೆಂದೆನಿಸಿಕ್ಳು 
(ಮಂಗರಾ. ೪೫-೪೯) ; ಎಆಗಿ ಮಾಯಾಗುಣವಿಷಯದಿಡುಕುಆನ ಸುಖ 
ಲೇಶಕ್ಕೆ ಮತಿಯನು ತೆಜುವ ಮರ್ತ್ಯೃರೆ ಮಾತದೇಕಿನ್ನು (ನಿಭಾಗ. 
೧೦-೩೫-೨೮). ಇಟಿಕೆರ: ೧. ಕೋಣೆ ತೀರ ಇಟಕರವಾಗಿದೆ (ಟೀನಬಾ. 
೨೯೭). ಇಡುಕುರು : ೧. ಪ್ರಾಣವಿದ್ದುದರಿಂದ ಎಲ್ಲಿಯೋ ಗಿಡಬಳ್ಳಿ ಗಳ 
ಇಡುಕುರಿನಲ್ಲಿ ಅಡಗಿಬಿಟ್ಟಿ ತು (ಕಾನೂರು. ೨೦೦). 
[ಇಡುಕ್ಕು * ಉಜು. / ತಮಿ. ಇಡಂಗರ್‌] 


ಇಡುಕೈದು (ನಾ). ಎಸೆಯುವ ಆಯುಧ; ಅಸ್ತ್ರ: ಕುಡುಗೋಲ್ಕತ್ತಿ 


ಕೊಡಲಿ ಮಚ್ಚು ಪೇರಿಟ್ಟ ಬಡಿಕೋಲಿಡುಕೈದುಗಳ (ಕುರಾಸಾಂ. 
[ಇಡು + ಕೈದು (ಆ ಕೆಯ್ದು)) 


೨೭-೪೫). 


ಇಡುಗಂಟು, ಇಡಗಂಟು, ಇಡಿಗಂಟು, (ನಾ). ೧. ಇಟ್ಟ ಹಣ; 


ಠೇವಣಿ : ಬ್ಯಾಂಕಿನಲ್ಲಿ ಹಾಕಿಟ್ಟುಕೊಂಡಿದ್ದ ಇಡುಗಂಟಿನ ಮೇಲೆ 
ಸಾಲವನ್ನು ತರಹೇಳಿ ಇಡುಗಂಟಿನ ವಾಯಿದೆ ಮುಂದಿನ ವರ್ಷ ಮುಗಿ 
ದಾಗ ಸಾಲವನ್ನು ತೀರಿಸಬಹುದೆಂದು ಸೀತಾರಾಮುವಿಗೆ ಹೇಳಿದಳು 
(ಮಹಾಗ. ೩೦೮). ೨, (ಉಕ). ಬಂಡವಾಳ; ನ್ಯಾಸ; ನಂಬುಗೆ 
ಯಿಂದ ಇನ್ನೊಬ್ಬರ ಬಳಿ ಇಟ್ಟ ಒಡವೆ ಮುಂತಾದುದು. 
ಇಡಗಂಟು : ೧. ಬಿಲ್ಲುಗಳೇ ಅವರು ಗಳಿಸಿದ ಇಡಗಂಟು (ಮುಂಬಲು. 
೫-೩೦೬) ; ನನ್ನ ಮೇಲೆ ನಿನ್ನ ವಿಶ್ವಾಸವಿದ್ದರೆ ಭೀಮಾರ್ಜುನರನ್ನು 
ಇಡಗಂಟನಂತೆ ಬೇಗನೆ ನನಗೆ ಒಪ್ಪಿಸು (ಮಭಾರ. ೩೯) ; ಮಹಾರಾಜರು 
ತಮಗೆ ಎರಡು ವರಗಳನ್ನು ಕೊಟ್ಟದ್ದು ಅವನ್ನು ನೀವು ಇಡಗಂಟನಂತೆ 
ಅವಳ ಬಳಿಯಲ್ಲಿ ಇಟ್ಟರುವಿರಿ (ತುಳಸಿ. ೧೧೦). ಇಡಿಗಂಟು: 
೨. *ಶೇವಧಿ--ನಿಧಿ, ಹೂಳಿಟ್ಟ ಹಣ, ಇಡಿಗಂಟು? (ಗಂಗಾಮ. ೩೧೦). 
[ಇಡ್ಮು + ಗಂಟು] 


ಇಡುಗಟ್ಟಿಗೆ ೭೬೦ 


ಇಡುಗಟ್ಟಗೆ (ನಾ). ಎಸೆಯುವ (ಹೊಡೆಯುವ) ಕೋಲ್ಕು -- 
ಬಡಿಗೆ: ಇಡಲಿಡುಗಟ್ಟಿಗೆಯಿಂದ ರಾವುತರದಅಸೊಡನೆ ಬೀಳ್ವರು 
(ಕುರಾಸಾಂ. ೧೩-೯೯). [ಇಡು + ಕಟ್ಟಿಗೆ] 

ಇಡುಗಲ್‌ (ನಾ). ಹೊಡೆಯುವ ಕಲ್ಲು: ಬಡಿಗೋಲ್‌ ತುಪಾಕಮಿಡು 
ಗಲ್ಲೆಕೆ ಪೆರ್ಬಲೆ ಕೂಳಿಗಾಳಂ (ರಾಜಕೇ. ೫-೫೨). [ಇಡು * ಕಲ್ಲ್‌] 

ಇಡುಗವಣೆ (ನಾ). ಕಲ್ಲು ಮುಂತಾದುವನ್ನು . ಬೀಸಿ ಎಸೆಯುವ 
ಸಾಧನ; ಕವಣೆ: ಸಿಡಿಗುಂಡು ಬಡಿಕೋಲ್ಗಳುಜುಬೆಯಿಂದಿಜುಬೆಯಿಂ 
ದಿಡುಗವಣೆ ನೇಣುರೆಲ್ಲೊಲೆಗಳಿಂ ಬಲೆಗಳಿಂ (ಜೈ ಮಿಭಾ. ೨೮-೪೭). 

(ಇಡು, * ಕವಣೆ] 

ಇಡುಗಾಣ (ನಾ). ಬೀಸಿ ಎಸೆದು ಮಾನು ಹಿಡಿಯುವ ಕೊಕ್ಕೈ-- 
ಗಾಳೆ : ಇಡುಗಾಣಂ ... ಕೀಳ್ದಾಳಿಗೆಯೊಳ್‌ ನಾಂಟುವ ಪಲವುಂ ಬಗೆಯ 
ಗಾಣಂಗಳಂ (ರಾಜಶೇ. ೫-೧೧೪ ವ). [ಇಡ್ಕು + ಗಾಣ್ಯ (ಆ ಗಾಳ್ಕ)) 

ಇಡುಗಾಯ್‌, ಇಡಿಗಾಯ್ಕ್‌, ಈಡುಗಾಯ್ಕಿ (ನಾ). ೧. ದೇವತಾ 
ವಿಗ್ರಹದ ಅಥವಾ ಬೇರೆ ಯಾರಾದರೊಬ್ಬರ ಮುಂದೆ ನಿವಾಳಿಸಿ 
ನೆಲಕ್ಕೆ ಬೀಸಿ ಎಸೆಯುವ ತೆಂಗಿನ ಕಾಯಿ. ಐ ಸಾಮಾನ್ಯವಾಗಿ 
ಇಷ್ಟಸಿದ್ಧಿ ಗಾಗಿ ಹರಸಿಕೊಂಡ ಜನರು ಕೆಲಸ ಕೈಗೂಡಿದ ಮೇಲೆ 
ದೇವತಾ ವಿಗ್ರಹದ ಮುಂದೆ ಇಡುಗಾಯಿ ಹಾಕುತ್ತಾರೆ. ೨. ಪಂದ್ಯ 
ಕ್ಳ್ಯಾಗಿ ಒಂದರ ಮೇಲೆ ಒಂದನ್ನು ಒದೆಯುವ ತೆಂಗಿನಕಾಯಿ : 
ಇಂದು ಇಡುಗಾಯ್‌ ಆಟದಲ್ಲಿ ಐವತ್ತು ರೂಪಾಯಿ ಗೆದ್ದೆ (ರೂಢಿ). 
ಇಡಿಗಾಯ್ಕ್‌ : ೧. ಪುರದ ಬಾಗಿಲಿಗೈತರುವರಿತ್ತೆರದಿ ನಿಂದೂಳಿಗರು 
ನೀವಳಿಗರೆದುಯಿಡಿಗಾಯ್ಹಾಕಿದರು ಲಸ್ಷೋಪಲಕ್ಷಗಳಾ(ಜಿನಭಾ. ೫೮-೫); 
ಅತ್ತೆಯ ಮಗಳ ಲೆತ್ತವು ಸರಿಬಂದರೆ ಸುತ್ತಲದೇವರಿಗೆ ಇಡಿಗಾಯ 
ನಿಡಿಸೇನೆಂದು ಗ್ಯಾನ ಅಪ್ಪಯ್ನ್ನ ಮನದಾಗೆ (ನಾಪದ. ೧೨೬-೭). 
ಈಡುಗಾಯ್ಕಿ : ೧. ದೇವರಿಗೆ ನಾವೇ ಈಡುಗಾಯಿ ಒಡೀತೀವಿ 
(ನಮ್ಮಳ್ಳಿ. ೫೮). [ಇಡು * ಕಾಯ್‌] 

ಇಡುಗಿಚ್ಚು (ನಾ). ಇಡುವ ಕಿಚ್ಚು ; ಹಾಕುವ ಬೆಂಕಿ: ಇನಿತು ಮನ್ನ 
ಣೆಯ ಮೇಲಿಡುಗಿಚ್ಚನಿಕ್ಳ ಬೇಕೆನುತೆ ದಿಟಿದೂರದಿಂ ಬಂದಂತೆ (ಸೋಮಚ. | 
೧-೩೭) ; ಸುಡುಗಾಡಿಡುಗಿಚ್ಚಡುಗೂಲುಡುಗೊಆಕಿಯುಂ (ಶಮದ. 
೧೭೧); ಇಡುಗಿಚ್ಚು ಹೊಕ್ಕಂದದಲಿ ರಥವನು ಬೆಚ್ಚಿ ಬಿಸುಟೆನು 
(ಕುವ್ಯಾಡ್ರೋ. ೨-೭೬). [ಇಡು * ಕಿಚ್ಚು (ಆ ಕಿರ್ಚು)) 

ಇಡುಗ್ಳು, ಇಡಗು, ಇಡಿಗು (ಕ್ರಿ). ವ್ಯಾಪಿಸು; ಹರಡು; ತುಂಬು: | 
ಅದರ ' ಪಡಿದನಿಯು ಆ ತಪೋನನದಲ್ಲಿಲ್ಲ ಇಡುಗಿದ್ದಿತು (ಶ್ರೀರಾಸ. 
೨೯) ; ಎಲ್ಲಿ ನೋಡಿದಲ್ಲಿ ನಿರಾಶೆಯ ಮಾಸನೆಯೇ ಇಡುಗಿತ್ತು (ಅಪನಾ. 
೨೨೪) ; ಊದೆಬತ್ತಿಯ ಗಮಗಮ ವಾಸನೆಯೆಲ್ಲ ಪಡುಮನೆಯ ತುಂಬ 
ಇಡುಗಿತ್ತು (ಸಮಜೀ. ೮೦). ಇಡಗು : ಹೊರಗಣ ಹವೆ ಬರಲು ಯಾವ 
ದಾರಿಯಿಲ್ಲದ್ದರಿಂದ ಹೊಲಸು ನಾತವು ಕೋಣೆಯಲ್ಲಿ ಇಡಗಿರುತ್ತಿತ್ತು 
(ನೊಪಾಸ. ೮೩). ಇಡಿಗು : ವಾಸನೆಯು ಕೋಣೆಯ ತುಂಬ ಇಡಿಗಿತ್ತು 
(ಕನ್ನಡಿ. ೧೧೨) ; ತೊಗರೆ ಮತ್ತು ಸಾಸಿವೆಯ ಹೊಲಗಳು ಮತ್ತು 
ಮುಗಿಲೆಲ್ಲ ಇಡಿಗಿದ ಅವುಗಳ ಕೋಮಲ ಸುಮಧುರ ಗಂಧ. .. ಎಲ್ಲವೂ | 
“ನನ್ನ ಮೈಗೆ ಮುಳ್ಳು ತಂದವು (ಇಪ್ಪಕ. ೨೦೭). 

ಇಡುಗ್ಳು "ಇಡಂಕು' ನೋ. 

ಇಡುಗುಂಡು (ನಾ). ಎಸೆಯುವ ಕಲ್ಲುಗುಂಡು : ಇಡುಗುಂಡು ನಾಳಿ 
ವಿಲ್ಲಂಬು ಡೊಂಕಣಿ ಇಟ್ಟ ಬಿಡದೆ ಬೀಜುವ ಪಾಶ... ಕೈಪಾರೆಯ | 
ಕಡುಗಲಿ ಜೋದರೆಯ್ದ್ಹಿದರು (ಕುರಾಸಾಂ. ೧೯-೨೧) ; ರಣಾಜಿರದೊಳ್‌ 
ಶ್ರೀ ವಿಜಯಾಸ್ತ್ರದಿಂದೆ ಕಡಿಕಂಡಂಗೆಯ್ಸುವೆಂ ಕಂಡದುತ್ಯರದಿಂ ಸೀಳ್ದಿಡು 
ಗುಂಡನಾಡಿಸುನೆನೆಲ್ಲಾ ಭೂತಸಂಘಾತಮಂ (ಶಾಂತೀಶ್ವ. ೫-೨೦೪) ; | 


[ಆ ಇಡಿಕು] 140 


ಇಡುವಗೆ 


| ನೆಟ್ಟ ಸಬಳಗಳನಿಡುಗುಂಡುಗಳ ಸಂದಣಿಯ ಸನ್ನಾಹದ ಸ್ಮ ಲಮಾಗಿರ್ದ 
ತೆನೆಗಳ (ಚೆಬಪು. ೪೨-೨೨). (ಇಡು * ಗುಂಡು] 
ಇಡುಗುಡ್ಡೆ (ನಾ). ಒಡ್ಡಿದ ಗುಡ್ಡೆ ; ಹಾಕಿದ ರಾಶಿ; ದಟ್ಟವಾದ 
ರಾಶಿ: ಉಂಡಲಿಗೆಗಳ ರಾಶಿ ಹೂರಿಗೆಗಳಿಡುಗುಡ್ಡೆ ಸಣ್ಣ ಸೇ ನಗೆಯ 
5 ಮೆದೆ (ಸಮ್ಯ ಕಾ. ೭-೨೫) ; ದಾಂಟುವುದಿಡುಗಡ್ಡೆಗಳ ಗಿರಿಗಳನಿಕ್ಕಿ 
ದಾಂಟುವ ಡಾಳೆಯಂದದೊಳು (ಭರಚ. ೩೬-೭೫). [ಇಡ್ಮು * ಗುಡ್ಡೆ) 
ಆ... (ನಾ). ಅಡ್ಡಿ ಆತಂಕ; ತುಂಬ ತೊಡಕು (?): 
» ಕೆಲಸಗಳಂತೆ ತುಂಬ ತೊಡಕಾಗಿರುವಿಕೆ (ದಕ. 8). 
[ಇಡುಗ್ಯು (ಆ ಇಡಂಕು್ರಿ+* ತೊಡಗು) 
10 ಜ್‌ ಇಡುಗೂರು' ನೋ. 
ಇಡುಗೂರು, ಇಡುಗುರು (ನಾ). ಒಂದು ಊರಿನ ಹೆಸರು : ಅತಿ 
ಶುಭದಲಿನಿಪುದೀಯಿಡುಗೂರು (ಎಕ. ೫11, ಗುಬ್ಬಿ. ೩೪-೫; 1134). 
ಇಡುಗುರು: ಇಡುಗುರ ಗವುಣ್ಣತನದ ಕಯ್ಯ ಅದ್ದಿಯಾಪಳ್ತಿ ಯೊಳ್‌ 
(ಎಕ. ೫1೪, ನಾಗಮಂ. ೧೧-೨ ; 961). [?) 
15| ಇಡುಗೆ, ಇಡಿಗೆ (ನಾ). ೧. ಇಡುವಿಕೆ. ೨."ಆಭರಣ '(ಜಾನಕೋ-೧೭). 
"ತೊಡುಗೆ? ಪರಾ. ೩. ಇಟ್ಟದ್ದು; ಠೇವಣಿ: “ಒಂದು ಬ್ಯಾಂಕಿನಲ್ಲಿ 
ಇಟ್ಟಿರುವ ಹಣ; ಠೇವಣಿ; ಶೀವಣಾತಿ; ಇಡುಗೆ” (ರೀpಂತit. ಇಂಕನಿ). 
ಇಡಿಗೆ: ೨. ಈ ಧರೆಯ ಮೇಲಿರ್ದ ಇಡಿಗೆತೊಡಿಗೆಯು ಕರ್ಪುರಾದಿ 
ತಾಂಬೂಲ (ವಿದಾಕೃ. ೯೨-೫). [ಇಡು + -ಗೈ] 
201 ಇಡುತೊಡು (ಕಿ). ಆಭರಣ ಮತ್ತು ವಸ್ತ್ರಗಳನ್ನು ಧರಿಸು 
(ಉಕ. 8). [ಇಡು + ತೊಡು] 
`ಇಡುದಡಿ (ನಾ). - ಇಡುಗಟ್ಟಿಗೆ: ಕಣಿಕಾಲಿಡುದಡಿಯಿಂ -ಸೊಣಗು 
[ಗೆಂತ್ರಗಳ ಸೊಣವುತ ಮರುಳ್ವಣಗುಗಳು ಒಣದಲೆಯೋಡ ಹಿಡಿದು 
ರಕ್ಕಸರುಂಬ ಹೆಣನ ಭಿಕ್ಷವ ಬೇಡುತಿಹರು (ಶ್ರೀಪಾಲ. ೮-೧೫). 
[ಇಡು * ದಡ್ಮಿ) 
ಇಡುದಿ (ನಾ). ಇಡುವಿಕೆ; ನ್ಯಾಸ (ಸ್ಯಾಂಡ್‌). "ಇಟ್ಸಿ' ಪರಾ. 
[ಇಡು + ಇದಿ) 
ಇಡುಮದ್ದು (ನಾ). (ಕರಾ). = ಇಕ್ಳುಮದ್ದು. 
[ಇಡ್ಕು * ಮದ್ದು (ಆ ಮರ್ದು). / ತಮಿ. ಇಡುಮರುನ್ನು] 
30| ಇಡುಮುಡುಕನೆ (ಅ). ಸಿಡಿಲಿನ ಆಬ್ಬರದಂತೆ ; ಚಟಿಚಟೀರೆಂದು : 
ಎಡೆವಜದೊಳೆಣಗಿ ಬಜಸಿಡಿಲಿಡುಮುಡುಕನೆ ಫೊಡೆದುದೆನಿಸಿ ಪಾಂಡ್ಯನ 
ರಥದಚ್ಚುಡಿದಚಕ್ಲಿ ತಟಿಕ್ಸಿ (ಪಂಸಭಾ. ೧೨-೮೨). 
[ಇಡುಮುಡುಕ್ಕು * - ಅನೆ] 
ಇಡುಮುಡುಳು, (ನಾ). ಸಿಡಿಲಿನ ಅಬ್ಬರ; ಚಟಿಚಟೀರು. "ಇಡು 
ಮುಡುಕನೆ? ಪರಾ 
[ಇಡ್ಕು * ಮುಡುಕು. / ತಮಿ, ಇಡಿಮುಟಕ್ಸೆಂ-ಸಿಡಿಲಿನ ಮೊಳಗು] 
ಇಡುಮುಡುಕ್ಕು (ನಾ). ಬಹಳ ಇಕ್ಕಟ್ಟಾದ ಪ್ರದೇಶ; ಸಂದಿ; 
ಸಂದು: ಮನೆಮನೆಯ ಹಿತ್ತಿಲುಗಳಿಡುಮುಡುಕಿನೊಳಗೊಬ್ಬನೆ ಸಾರ್ದು 
ನಡೆತಪ್ಪೆಡೆಯೊಳಿಡುಮಂಡುಕಿನಿಂದೊಬ್ಬ ಮುಂತೆ 
ಸಂಧಿಸಲೊಡನೆ (ಬಸಪು. ೨೧-೧೩) , ಮಡಿವಳ ಮಾಚಿದೇವಯ್ಯನಿಡು 
ಮುಡುಕಿನಲ್ಲಿ ಭವಿಯಂ ಕಂಡು (ಪಾಸೋಪು. ೮-೪೨); ಕಾರ್ಗತ್ತಲೆಯೊಳು 
ನಡೆದು ಮನೆಯ ಹಿತ್ತಲು ಇ[[ಡು]ಮುಡುಕಿನೊಳಗೆ ಒಬ್ಬನೆಯಡಗಿ 
(ಭೈರಸೂ. ೩೫೦). [ಇಡು ? + ಮುಡುಕು] 
ಇಡುವಗೆ (ನಾ). ಬದ್ಧದ್ವೇಷ; ಬಲವಾದ ವೈರ: ತೊಡರ್ದು ಬಿಡಿಂ 
ಸುಯೋಧನನನೆನ್ನು ಮನಾಸಿರೆ ಕೌರವಾಧಿಪಂಗಿಡುವಗೆ ಪೇಟಶಿಮಿಂ ಪಣ 
ಕೊಳಂ ಮುಳಿಸುಂಟೆ (ಸಂಪಭಾ. ೧೩-೯೧). [ಇಡ್ಕು * ಪಗ್ಗೆ] 


25 


35 


(ಬ ಸಪು. ೩೧-೫); 


43 


ಇಡುವರ್ಣ 


ಇಡುವರ್ಣ (ನಾ). ದಟ್ಟವಾಗಿ ಬಳಿದ ಬಣ್ಣ : ತೊಡೆವ ಬೆರಸುವ | | 
ತೆರಳ್ಳುನಿಡುವರ್ಣದ ತೆಳ್ವರ್ಣದರ್ಧೋದಕದ ಬಹುವಿಧದ ವರ್ಣ| | 
ಕ್ರಮಮುಂ (ವರ್ಧಪು. ೭-೩ ವ). [ಇಡ್ಳು (ಆ ಇಡ್ಕಿ) * ವರ್ಣ] | 

ಇಡುವಲೆ (ನಾ). ಬೀಸುವ ಬಲೆ; ಬೀಸಿ ಎಸೆಯುವ ಬಲೆ: ಎಳೆಯಳ 
ಕಣ್ಣದಿರೋಡುವ ಗಿಳಿಗಳ ಬೆಂಬತ್ತಿ ಸುತ್ತಿ ಮುತ್ತಿರೆ ತೋರ್ಕುಂ ಪೊಳೆ 
ವಿಡುವಲೆಯಿಡೆಯವಳವನೊಳಗಾಗಿಸಿದಂತೆ ನೊಳ್ಪ ಪಥಿಕರ್ಗಾಗಳ್‌ 
(ರಾಜಶೇ. ೨-೧೯). (ಇಡು * ಬಲೆ] 

ಇಡುವಟತಿ (ನಾ). ಇಟ್ಟುಕೊಂಡ ಆಳು; ನೇಮಿಸಿಕೊಂಡ ಸೇವಕ: 
ಒಡಲಂ ದಂಡಿಸಿ ನಿಯಮದೆ ನಡೆಯದೆ ಪೋಕೆಂದು ಪಾರ್ವರೆಂದೊಡೆ| | 
ಪಾಪಂ ಬಿಡೆ ಪೋಪಂತದು ಪೇಲಿವರಿಡುವಬಲಯೋ [ಪಾಠಾಂ. ತುಡುಗು [101 
ಣಿಯೋ]ತಿರಿನ ಬಡವನೋ ಡಿಂಗರನೋ (ಸಮಪ. ೧೧-೯೫). 

[ಇಡ್ಮು + ಬಜಕ್ಕಿ] 


5 


| | 
| 
ವಟಃ ಯೊಳೆ ವರ್ತಿಕುಮನಿತಿಂದ್ರಿಯಗಣಮುಮದಜಕೊಳಧಿಕೃತನಾತ್ಮಂ 
(ವಸ್ತು ಕೊ. ೭೧-೨೫); ಇಡುವಚಿಕಿಯೊಳಿರ್ಪವೊಲ್‌ ಮೆಚ್ಚಿ ಡಿಸಿದ | 
ನಿಂತೆನ್ನನೆನಗೆ ವಸುಡೇವನೆನಲ್‌ ಪೆಡದಲೆಯ ಪಾವು ಸೋಂಕಿಲ ಕಡಿ 
ನಣ್ಬಿನ ಮೃತ್ಯುಪಿಂಪುದೋಜುವ ಗರಳಂ (ಜಗವಿ. ೫-೬೦). 1 
[ಇಡು + ಬಲಿ) 11 
ಇಡುವು, ಇಡಿವು (ನಾ). ೧. ಸಂದುಗೊಂದು; ಮಧ್ಯಪ್ರದೇಶ; 
ಇಕ್ಕಟ್ಟು; ಸಮ್ಮರ್ದ: ಇಡಿದಿರೆ ಪೂತಮರದ್ರುಮದಿಡುವುಗಳೊಳ್‌ 20 
ಬದ್ದವಣದ ಪುಡಿವೋಲ್‌' ಬೆಸ್ನೊಳ್‌ ಬಿಡದಲುಗೆ ಕುಸುಮಕುಳರಜಮಡ 
ರ್ದುದು ಸುರಗಿರಿಯನಿಂದ್ರರುಂದ್ರಗಜೇಂದ್ರಂ (ಅದಿಪು. ೭-೭೩); 
ತಾನುಂ ಹಿಡಿಂಬೆಯುಮವನ ಬರಿಯ ನರವಿನಡಗಿನಿಡುವಿನೆಡೆಯ ಕೆನ್ನೆತ್ತ| : 
ಕೊಳೊರ್ವರೊರ್ವರಂ ತಳ್ಳಿಆದು೦ (ಪಂಪಭಾ. ೧೨-೧೫೮ ವ); ಅರೆ | 
ದುಜುಗಿರ್ದ ಬಯಲ್ಲಾವರೆಯೆಲೆಗೊಡೆಯಿಡುವಿನಲ್ಲಿ ಸುಖದಿಂ ಕಣ್ಣೆಯ್ದಿರೆ ; 25 | 
(ಕಾದಂಉ. ೨೮೨), ಒದವಿದ ಮದಜಲದಿಂ ತೀವಿದ ನಗದಿಡುವು [ಪಾಠಾಂ. | | 
ಪು]ಗಳೊಳೆಯ್ದೆ ಮುಟುಗಿರೆ ಯಮುನಾಪ್ರದದೊಳ್‌ ಮುಖುಗಿದವೋಲ್‌ | 
ತೋರ್ಪುದು ನೋಟ್ಪಡೆ ನಾಡೆ ಚೆಲ್ವುವಡೆದು ಕರೀಂದ್ರಂ (ಪಾರ್ಶ್ವಪು. | 
೪-೧೨೬) ; ಕಂದರಂಗಳಿಡುವಿನೆಡೆಗಳೊಳ್‌ ಕವಲ್ಲು ನಿಲ್ಲು (ಅನ ಂಪು. | 
೫-೭೦). ೨. ರಾಶಿ; ಗುಂಪು; ಮೊತ್ತ : ನೆಣದ ಪಳ್ಳಂಗಳಂ ಪಾಯ್ಡುಂ |30 
. ** ಅಡಗಿನಿಡುವುಗಳಂ ದಾಂಟಯುಂ ಪೆಣದ ತಿಂತಿಣಿಯಂ ನೂಂಕಿಯುಂ | 
(ಪಂ ಸಭಾ. ೧೩-೫೬). ಇಡಿವು: ೧. ಅಗಸಮನುಗಿವ ಮನೆಗಳ | | 
ದೇಗುಲದಿಡಿವುಗಳೊಳಡಿಯನಿಡಲಜಸಿಯದೆ ತಾರಾಗಣಮಿಳಿಗಿಆ ದಂತೆ | | 
| 
| 


ವೊಲಾಗಿರ್ಕುಂ ಪುರದ ಕಂಚಗಾಜರ ಪಸರಂ (ಲೀಲಾವ. ೭-೧೭). | 
[ಜೇ.॥ ತಮಿ. ಇಡುಪ್ಪು ಎ ನಡು, ಮಗ್ಗುಲು, ಪಕ್ಕ, ಟೊಂಕ] 35; 
ಇಡುಸೆಂಡು (ನಾ). ಎಸೆಯುವ ಚೆಂಡು: ಮಂದರಾಚಲನ ನಲಿದು | 
ಯಿಡುಸೆಂಡ ಮಾಡಿ ಲಗ್ಗೆ ಗಳ ನಗುತಾಡುತಂ (ಏಕೋಪು. ೨-೩೯). 
[ಇಡು + ಸೆಂಡು] 
ಇಡುಸೇಸೆ (ನಾ). ಹಾಕುವ ಅಕ್ಷತೆ: ಕುಸುಮಾಕ್ತತೆಗಳಿಂದ ಬೆರೆದಿ 
ರುವ ಮುತ್ತುಗಳಿಂದ ಇಡುಸೇಸೆಗಳನ್ನು ಚೆಲ್ಲುತ್ತ (ಕೃವಾನಿ. ೧೩೦). 4 
[ಇಡು * ಸೇಸೆ] | 
ಇಡೆ, (ನಾ). ಎಡೆ; ಸ್ಥಳ; ಅವಕಾಶ; ಆಕರ: ಉರ್ಬ್ಬಿಯೊಳ್ಸಕಲ | 
ದೊಳೊರ್ಬ್ಬನೆ ಗಣ್ಣ ಶ್ರೀ ಚನ್ನಮನೆನ್ನು ಮೊಳ್ಳಿಡೆಯನ್‌ ಗೊಸ್ತಿಸುತರಿಂ: | 
ಪರಾಕ್ರಮನ್‌ ಬಲ್ವಡೆ ಸುದ್ರಕನ್‌ ಪ್ರಳೆಯ ಧನಿ ಮುತ್ತಿ ಅಣಿಯೆಂ (ಎಇ. ! | 
xxiv, ೨೬-೬; 865). "ಎಡ್ಕೆ' ಪರಾ. [45 | 
(ಜೇ. ॥ ತಮಿ: ಇಡೈ ; ಮಲ. ತುಳು. ಇಡೆ] | | 


೭೬೧ 


ಇಡ್ಡಲಿಗೆ 
ಇಡೆ (ನಾ). ೧. ಭೂಮಿ. ೨. ಸ್ವರ್ಗ. ೩. ದೇವತೆಗಾಗಲಿ ಮನುಷ್ಯ 
ನಿಗಾಗಲಿ ಅರ್ಪಿಸುವ ಆಹಾರ. ೪. ಹಸು. ೫. ದೇಹದ ಎಡಭಾಗ 
ದಲ್ಲಿರುವ ನಾಡಿಯ ಹೆಸರು: ಮೆಲ್ಲನಿಡೆಯಿಂ ಪ್ರಾಣವಾಯುವಂ 
ಪೂರಿಸುತೆ (ಪದ್ಮರಾ. ೨-೪೫) ; ಇಡೆಯಿಂ ಕುಡಿದು ಸಮಾರಣಜಲವನು 
(ಯೋಗಾಂವಿ. ೫-೨೩) ; ಇಡೆ ಪಿಂಗಳೆಂಬೆರಡು ನಾಡಿಗಳಿಂದೊಡಗೂಡಿ 
(ವಿವೇಕ. ೧೮೭) ; ಇಡೆಯಿಂ ರೇಚಕಮಾಡಿಯೊರ್ಮೆಯುಸಿರಂ ಮತ್ತಂ 
ತೆಯೇ ಪೂರಕಂಬಡೆದು (ಮೈ ಸೂ ಮೆ. ೫-೧೧೮). ಹ, ಮಾತು. 
೭. ಬುಧನ ಹೆಂಡತಿ; ಮೈತ್ರಾವರುಣಿ. (ಸಂ. ಇಡಾ] 
ಇಡೆಯ (ನಾ). ಸ್ಥಾನವಾದವನು; ನೆಲೆಯಾದವನು : ಉರ್ಬ್ಬಿ 
ಯೊಳ್‌ ಸಕಲದೊಳೊರ್ಬ್ಬನೆ ಗಣ್ಣ ಶ್ರೀಚನ್ನಮನೆನ್ನುಮೊಳ್ಬೆಡೆಯನ್‌ 
(ಎಇ. xxiv, ೨೬-೬; 885) ; (ಇಡ್ಕೆ * -೪] 
ಇಡೆಯಗಟ (ನಾ). ಒಂದು ಊರಿನ ಹೆಸರು: ಇಡೆಯಗಟದೊಳಗೆ 
ಚಡಿ ಬಾಜಿಯ ಪಡುವಲು ನನೂರು ಕಂಬ ತೋಟ ಮೂಲಸ್ತಾನಗೇರಿ 
ಒಳಗೆ ರುದ್ರಭಟ್ಟನ ಮನೆಇಂ (ಸೌಇಇ. 1X-, ೨೯೧-೩೦ ; 12ನೆಯ ಶತ). 
(ಇಡೆ? * ಗಟ್ಯ (ಆ ಘಟ್ಟ)] 
ಇಡೆಯಾಡು (ಕ್ರಿ). ಅತ್ತಿಂದಿತ್ತ ಓಡಾಡು; ಎಡೆಯಾಡು ; ಎಡ 
ತಾಕು: ಇಡೆಯಾಡಿ ಮುಖ ಬಾಡಿ ನುಡಿಯಡಗಿ ಬಡವನೆಂದೊಲವ 
ತೋಜಃಸಿದೆನೋ ಕಡುದೈನ್ಮದಿ (ಪುರಂದ. ೧-೬೪-೫). [ಇಡೈ * ಅಡು] 
ಇಡೆವೆಟ್ಟ (ನಾ). ನಡುವೆ ಇರುವ ಬೆಟ್ಟ : ಮೂಡಣ್ಣಾ ಸೀಮೆ ಇಡೆ 
ವೆಟ್ಟಿ ಜಾ ವಡಗಣ್ಗಾ ನೀರಿಜಗ (ಎಇ. ೫೫1, ೨೯-೧೩ ; 4ನೆಯ ಶತ). 
[ಇಡೈ * ಬೆಟ್ಟಿ) 
ಡ್ಡಲಿ, ಇಡ್ಲಿ (ನಾ). ಅಕ್ಕಿ ಉದ್ದಿನ ಬೇಳೆಗಳನ್ನು ನೆನೆಯಿಸಿ ಕೂಡಿಸಿ 
ರುಬ್ಬಿ ಸಂಬಾರದ ಪದಾರ್ಥಗಳನ್ನು ಬೆರಸಿ ಹಬೆಯಲ್ಲಿ ಬೇಯಿಸಿ 
ಸಿದ್ಧಗೊಳಿಸುವ ಆಥವಾ ರವೆಯನ್ನು ಮಜ್ಜಿಗೆ ಮೊಸರುಗಳಲ್ಲಿ 
ಕಲಸಿ ಹಬೆಯಲ್ಲಿ ಬೇಯಿಸಿ ಮಾಡುವ ಒಂದು ಬಗೆಯ ಭಕ್ಷ್ಯ: 
ದೋಸೆ, ಇಡ್ಡಲಿ, ಕಾಂಧಾಭಜಿ, ಉಪ್ಪಿಟ್ಟು, ಬಟಾಟಾವಡಾ ... 
ಏನನ್ನೋ ಒಂದೇ ಉಸಿರಿನಲ್ಲಿ ಹೇಳಿಬಿಟ್ಟನು (ಚಿಂದುಟ. ೪೦). ಇಡ್ಲಿ: 
ನಮ್ಮ ತೇಜೋರಾಶಿ ಇಡ್ಲಿಯಂತೆ ಅಥವಾ ಬನ್ನಿನಹಾಗೆ ಇದೆ ಮಧ್ಯೆ 
ಉಬ್ಬಾಗಿ ಅಂಚಿನಲ್ಲಿ ತೆಳ್ಳಗೆ ಇದೆ (ಆಕಾಶ. ೬೩) ; ಮಾಣಿ: - ಏನು 
ಕೊಡಲಿ ಸಾರ್‌, ಜಾಮೂನ್‌, ಇಡ್ಲಿ (ಮಹಾಲ. ೪೬). 
[ಜೀ. ॥ ತಮಿ. ಮಲ. ಇಟ್ಟಲಿ; ತೆಲು. ಇಡ್ಡಿನ] 
ಇಡ್ಡಲಿಗೆ, ಇಡ್ಡಿಲಿಗೆ (ನಾ). ಎ ಇಡ್ಡಲಿ: ತುಯ್ಕಲುಂ ಪೂರಿಗೆ ಯಿಡ್ಡ 
ಲಿಗೆ ಸೋದಿಗೆ ಲಾವಣಿಗೆ ಘೃತಪೂರಂ ಲಡ್ಡುಗೆ ಮಂಡಗೆ ಮೊದಲಾ 
ಗೊಡೆಯ ಪದಿನೆಂಟು ತೆಜದ ಭಕ್ಷ್ಯ ರೂಪಂಗಳುಮಂ (ವಡ್ಡಾರಾ. 
೬೮-೧೬) ; ಅರೆದುರ್ದಿನ ಬೇಳೆಯನೊಂದಿರೆ ಮೊಸರಧಿ(ಡಿ) ನೀಕೊಳಿಂಗು 
ಜೀರಗೆ ಕೊತ್ತುಂಬರಿ ಮೆಣಸಲ್ಲಮಿವಿನಿತಂ ಬೆರಸಿಡ್ಡಲಿಗೆಯನಡಲೈ ಕಂಪಂ 
ಕುಡುಗುಂ (ಲೋಕೋಪ. ೮-೧೧) ; ಇಡ್ಡಲಿಗೆಯನಣ್ಣೆವಾಲ ಪಾಯಸಂ 
ಗಳಂ ನಿಮಿರ್ಚಿ (ವೈಜರ. ೯೩-೧) ; ಪಾಲೋಗರ ಬೋನವಿಡ್ಡಲಿಗೆಯಂ 
ಜೋಗಾಯಿ ... ಎಣ್ಣೂರಿಗೆ ಬಿಸುಪೂರಿಗೆ... ಭಕ್ಷ್ಮಚಯಮಂ 
ತಂದಿಕ್ಕಿದರ್‌ ಕಾಂತೆಯರ್‌ (ಧರ್ಮ ಪ. ೨-೫೪); ಬಡ್ಡಿಸಿದಿಡ್ಡಲಿಗೆಯ 
ಮುಂದೆ ಕುಳ್ಳಿರ್ದು ಗಡ್ಡಮಿಾಸೆಯ ನೀವಿಕೊಳುತ (ನೇಮಿಸಂ. 
೨೩-೨೭೫). ಇಡ್ಡಿಲಿಗೆ: ಅಡ್ಡಣಿಗೆಗಳ ಮೇಲ್ಲೆಸೆಯ ಕಂಗೆಡ್ಡವಹ 
ಪೊಂದಟ್ಟಿ ಗಳೊಳಿನಿದಿಡ್ಡಿಲಿಗೆ ಮಧುನಾಳ ಮಂಡಗೆ ಫೇಣಿ (ಮದೆ ಪು. 
ಇಡ್ಡಿಲಿಗೆ ಮುಖಾಪರಿಮಿತ ಭಕ್ಸ್ಸ್ಯಾಳಿಯ ಬಡಿಸಿದಳು 
(ಮದೇಪು. ೨೭-೫), 
[ಇಡ್ಡಲಿ* -ಗೆ?. 1 ಪ್ರಾ. ಇಡ್ಡೆರಿಯಾ- ಮಿಷ್ಟಾನ್ನ, ಮಿಠಾಯಿ] 


ಇ 


೧೬-೨೪) ; 


ಇಡ್ಡಲಿಗೆವಡೆ ೭೬೨ 

ಇಡ್ಡಲಿಗೆವಡೆ (ನಾ). ಇಡ್ಡಲಿಯಿಂದ ತಯಾರಿಸುವ ಒಂದು ಬಗೆಯ | 
ವಡೆ: ಮೃದುವಾಗಿ ಪಾಕವನಾಡಿಡ್ಡಲಿಗೆಯಂ ಮೆಶ್ದಿಸುುಂಸಿವ| 
ಬಳಿಕ ಮೆಣಸುಳ್ಳಿ ಕೊತ್ತುಂಬುರಿಯನದಜಕೊಳಗೆ ಹಾಕಿ ಹೆಜಕಿದುಪ್ಪ | 
ದಿಂದವೆ ಬೆರಸಿ ವಡೆಯಂತೆ ತಟ್ಟಿಕೊಂಡು ಅದಕೆ ಕರ್ಪೂರ ಮೊದಲಾದ | 
ಪರಿಮಳಗಳನು ಹುದುಗಿ ಕಣಿಕದ ಬಟ್ಟಲಂ ಮುಚ್ಚಿ ತುಪ್ಪದೊಳು 
ಹದನಾಗಿ ಪಾಕಮಾಡಿಡ್ದಲಿಗೆವಡೆಯೆಂದು ಪೆಸರಂ ಬುಧರು ಕರೆವುದು 
(ಸೂಪಶಾ. ೧-೬೮). [ಇಡ್ಡಲಿಗೆ* ವಡ್ಕೆ (ಆ ಒಡ್ಮೆ)] 

ಇಡ್ಡಿಗೌರವ (ನಾ). ವೃದ್ಧಿಯ ಅತಿಶಯ; ಶ್ರಿ ಮ 
ನುರ್ಯಾಜಿ (2): ದ ಗೌರವ ರಾಮಾ? ಮಾಳ್ಪುದುಂ... 
ಹಾಡುತ್ತಂ ಮಾಳ್ಬುದುಮೆಂದಿವು ಮೂವತ್ತೆಆಡು ಕಹುಳತ್ತವ 10 
(ಪಸಾರ. ೬೮೬-೧೯). 


5 


ಎದು 


ನಾ 


[ಪ್ರಾ. ಇಡ್ಡಿಗಾರವ < ಸಂ. ಯದ್ಧಿಗಾರವ] 
ಇಡ್ಡಿಲಿಗೆ "ಇಡ್ಡಲಿಗೆ' ನೋ. 
ಇಡ್ಲಿ "ಇಡ್ಡಲಿ' ನೋ. 
ಇಡ್ಡರ (ನಾ). “ಸ್ವೇಚ್ಛೆ ಯಿಂದ ತಿರಿಗ್ಯಾಡುವ ಎತ್ತು, ಗೂಳಿ” 
(ಗಂಗಾಮ. ೩೩). (ಸ್‌) 
ಇಣಕಲು (ನಾ). ಇಣಕಿ ನೋಡುವುದು: ಮುಚ್ಚು ಕದವಿದೆ ; ಬೀಗ 


| 
| 
ಸ 
I 


| 
|| 
| 
| 
| 
| 
| 


ತೆಗೆಯೆ ಗೊತ್ತಿಲ್ಲ; ಬಿಟ್ಟ ತೆರೆಯಾಚೆ ನನ್ನಿಣಕಲಳವಲ್ಲ (ಗಿಳಿ ವಿಂ. 
೧೨೦-೨೩). [ಇಣಕು (ಆ ಇಣಿಕು) * -ಅಲು (ಆ -ಅಲ್‌)] 
ಇಣಕು "ಇಣಿಕು' ನೋ. 20 


ಇಣಗಾ (ನಾ). (ಕರಾ) ಒಂದು ಜಾತಿಯ ಮೀನು. (1) 
ಇಣಚಿ (ನಾ). ೧. (ಉಕ) ಅಳಿಲು: ಅಡವಿಯೊಳಗಿನ ಹಕ್ಕಿ, ಇಲಿ, ಇಣಚಿ, ; 
ಮೊಲ ಮುಂತಾದ ಸಣ್ಣ ಸಣ್ಣ ಪ್ರಾಣಿಗಳನ್ನು ಕೊಂದು ತಿನ್ನು ತ್ತ ಡೆ 
(ಮುಂಬಯಿ. ೩-೩೧) ; ಗಿಳಿ, ಇಣಚಿ ಚೊಡಲಾನ ಪ್ರಾ ಜೆಗಳು . | 

ಪಕ್ವವಾದ ಫಲಗಳನ್ನು ಕಡಿಕಡಿದು ಮಧುರವಾದ ರಸವನ್ನು ಹೀರಿ ಹೀರಿ 2 

ತೃಪ್ತವಾಗುತ್ತಲಿವೆ (ಕುಮುದಿ. ೮೫) ; ಕೊಲ್ಲಿಸಿದೆ ಇಣಚಿಯನ್ನು ತಲ್ಲಣಿಸಿ | 
ಜೀವನನ್ನು (ಸಖ ಗಿ. ೧೮-೧೭); ಶಾಸ್ತ್ರಿಗಳ ಸೊಸೆಯು ಮಡಿಯ 
ನುಸುಳಾಟದಲ್ಲಿ ಇಣಚಿಗಿಂತ ಹೆಚ್ಚಿನ ಚಪಲತೆಯನ್ನು ತೋರಿಸುತ್ತಿದ್ದಳು | 
(ನಿ೦ಾಭ. ೪೩). ೨. ಬಿಳೀ ಮಗ್ಗದವರಲ್ಲಿ ಒಂದು ಪಂಗಡ (ಎಸಮೈ. 
vir, ೯). ([?] 

ಇಣಿ (ನಾ). ಗೂಳಿ ಎತ್ತು ಮೊದಲಾದವುಗಳ ಹಿಣಿಲ್ಕು-- 
ಗೊ ಪುರ: ಅಡೆಯಂ ಕೋಡೆತ್ತುತುಂ ಮಾರ್ದನಿಗೆ ಮಸಗುತುಂ 
ದರ್ಪದಿಂ ಛಾಯೆಯೊಳ* ಕೋಡಿಡುತುಂ ಪೋರ್ದಲ್ಲಿ ು್ಚೆತ್ತಿಣಿಗೆಆಗೆ. 
ನೊಣಂ ಶೀರ್ಣಶೃಂಗಾಗ್ರದಿಂ ಮಾರ್ದೊಡೆಯುತ್ತುಂ . * ೬ ಬಂದುದು 
ಮದವಿದಳತ್ರಿ ೦ಗಳಾಕ್ಷಂ ಮಹೋಕ್ಷಂ (ಅರ್ಧನೇ. ಇಣಿಗಿಡಿ / 35 
ದಿಣಿಯಂ ಕೊಳ್ಳಣಿ£ ಕೋಟ 49 1ನಣೆದು ನೆಲಂ ಬಿರಿಯೆ ಕೆರೆದು ಮಲೆ | 
ಟೊಲೆದಿದಿಕೊಳ್‌ , 10423 ಮಾಜ ಗವೇಂದ್ರನಂ ಸತಿ ಕಂಡ್‌ | 
(ಅನಂಪು. ಸರ ಹೋರಿಯ ಹೆಗಲ ಮೇಲೆ ಇಣಿ ಉಂಟು. ಆಕಳಿಗೆ | 
ಇಣಿ ಇರುವುದಿಲ್ಲ (ಮುಂಬಯಿ. ೧-೩೩); ಕೊಂಬು ಕೊಳಗ ಶುದ್ಧ 
ಇಂಬುಳ್ಳ ಇಣಿ ಶುದ್ಧ ಬಂಗಾರದಣಿಯಾ ಬಸವಣ್ಣೋ (ಕಜಾಗೀ. ಜತ 1 j 

[ಆ ಹಿಣಿಲು ?] 

ಇಣಿಕು, ಇಣಕು, ಇಣುಕು (ಕ್ರಿ). ಮರೆಯಲ್ಲಿ ನಿಂತು ನೋಡು ; | 
ಹಣಿಕಿ ನೋಡು; ಕಾಣಿಸಿಕೊಳ್ಳು : ಮಕ್ಕಳ ಪದ್ಯವು ಪಕ್ಕ ಪುಸ್ತ 4 
ಗಳಲ್ಲೂ ಮಾಸ ಪತ್ರಿ ಕೆಗಳ ಬ್ಲೂ ಇಣಿಕುವುದಕ್ಕೆ ಮೊದಲಾಯಿತು | 
(ಸಮಾಲೋ. ೬೧) ; ಹಃ ಇಣಿಕಿ ನೋಡಿದೆ (ಪ್ರ ತಾಸ, ೫೧). ಇಣಕು: 4 
ಆತನು ಮೆಲ್ಲನೆ ಇಣಕಿ ನೋಡಿದ, ಆದರೆ ಏನೂ ಕಾಣಲಿಲ್ಲ (ರೂಢ). | 


೮-೧೮) ; 
| 
| 
| 
| 
| 
| 


ಇತಮಾಮು 


ಇಣುಕು : ಕೇವಲ ಮಹಾರಾತ್ರಿಯೇ ತನ್ನ ವಿದ್ಯುನ್ಮಯಾ ದೃಷ್ಟಿಯಿಂದ 
ಮಧ್ಯೆ ಮಧ್ಯೆ ಇಣುಕಿ ಆ ಮಹಾತಪಸ್ಯೆಗೆ ಸಾಕ್ಷಿಯಾಗಿತ್ತು (ಬಾಣ. ೨೮೩). 
ಇಣುಕಿಕ್ಳು - ಹಣಿಕಿ ನೋಡು: ಟೊಂಗೆಗಳ ಕಿಂಡಿಯಿಂದ ಇಣು 

ಕಕ್ಕಿದೆನು (ಬಂಗಾಹೆ. ೨). ಇಣಿಕಿಣಿಕು, ಇಣುಕಿಣುಕು (ದ್ವಿರುಕ್ತಿ) : 
ಬೊಂಬೆಗೂಡಿದ ತೆನೆಯ ಗೋಪುರದ ಬಾಗಲಿನ ಕತ್ತಲೆಯೊಳಣಿಕಿಣಿಕಿ 
ಏರಲೆನ್ನ್ನ ಬಗೆ (ಮಲೆದೇ. ೧೪-೪) ; ಇಣುಕಿಣುಕಿ ನೋಡಿದ ಒಣಕಲು 
ಗೌರೀನ (ಗಾಡೆ). [?) 

ಇಣಿಕುಗಂಡಿ (ನಾ). ಇಣಿಕಿ ನೋಡಲು ಅನುಕೂಲವಾದ ಸಂದು, 
—ಕಂಡಿ: ನೋಡುಗಂಡಿ; ಇಣಿಕುಗಂಡಿ (eyehole. ಇಂಕನಿ). 

[ಇಣಿಕು + ಕಂಡಿ] 

ಇಣಿಗಿಡಿ (ಕ್ರಿ). ಹಿಣಿಲಿನಿಂದ ಅಮುಕು, ಒತ್ತು (?): ಇಣಿಗಿಡಿ 
(ಪಾಠಾ. ನಿಡಿ]ದಿಣಿಯಂ ಕೊಳ ೈಡ[ಕೋಟ್ಕ ಣಿ]ನಣೆದು ನೆಲಂ ಬಿರಿಯೆ 
ಕೆಲೆದು... ಅಣಿಯರಮಾಡುವ ಗವೇಂದ್ರನಂ ಸತಿ ಕಂಡಳ್‌ (ಅನ ಂಪು. 
NES [ಇಣಿ + ಗಿಡಿ] 

ಇಣಿಗೊಳ್‌ (ಕ್ರಿ). ಹಿಣಿಲನ್ನು ಹೊಂದು ; ಡುಬ್ಬ ನವನ್ನು ಹೊಂದು: 
ಇಭಾಂಗದ ಕುಂಭದ ಮಿ ದುಳ್ಗಳಂ ಮುಜೀದಿಣಿ[ಪಾಕಾಂ. ಜು] 
ಗೊಂಡು ಕೊರ್ಬಿದ ME, ಖಂಡದ ಮಾಂಸವೃ ೦ದಮಂ ಧರಿಯಿಸಿ 
ಕೂಡೆ ಬೇಡವಡೆ ತಾಂ ನಡೆಗೊಂಡುದರಣ್ಯ ಸರ್ಗ (ಕುಸುಮಾ. 
೧೪-೫೪). [ಇಣಿ+ ಕೊಳ್‌] 

ಇಣುಕು "ಇಣಿಕು? ನೋ. 

ಇಣುಕುದೀಪ (ನಾ). ಸಣ್ಣ ಬೆಳಕನ್ನುಳ್ಳ ದೀಪ; ಮಿಣುಕುದೀಪ: 
ಗೋಡೆಗಳಲ್ಲಿ ಸಣ್ಣ ಸಣ್ಣ ಇಣುಕುದೀಪಗಳು- ಇವೆಲ್ಲಾ ಇರುತ್ತವೆ 
(ಶಿಕ್ಷದ. ೪೭೩). [ಇಣುಕು (ಆ ಇಣಿಕು) * ದೀಪ] 

ಇತಃಪರಂ (ಅ). ಇಲ್ಲಿಂದ ಮುಂದಕ್ಕೆ; ಇನ್ನು ಮುಂದೆ: ಇದು 
ಗೋಪಾಲದೇವರಾ ದತ್ತಿ ಇತಃಪರಮಿದಾನಟಕಿವೊರ್‌ ಈ ಅಜುನೂಜು 
ಭೂಮಿ ಅಗ್ರಹಾರಮಂ ವಾರಣಾಸಿಯುಮಾನಲಟಾದೊರಾ ಲೋಕಕ್ಕೆ 
ಸಲ್ವಾರ್‌ (ಎಇ. ೫೫, ೨೯-೧೭ ; 8ನೆಯ ಶತ). [ಸಂ.] 

ಇತಬಾರಿ (ನಾ). ವಿಶ್ವಾಸದವನು; ಶ್ರ ದ್ಧ್ದಾ ಳು; ನಂಬುಗೆಯ ವ್ಯಕ್ತಿ; 
ಆಪ್ತನಾದವನು : ಈ ಬಗೆ ನನಗೆ. ಇಳಾ ಆಗಿ ಇರುವಂಥಾ ಬು 
ಸೃನ ಕರಕೊಂಡು ಬಾ (ರಾಜೀಂದ್ರ. ೪೦); ಇತಬಾರಿ ಆಗಿ ವಳ್ಳೆ ಶಿಸ್ತು 
ಹೊಡೆಯುವಂಥಾ ಮರಡು ಜನರಂನು . . . ಕಳುಹಿಸಿದರೆ (ರಾಜೇಂದ್ರ. 
೫೫) ; ನಂಮ ಕದೀಂ ಇತಬಾರಿ ಕರಣೀಕ ಸುಬ್ಬಯ್ಯನಂನು (ರಾಜೇಂದ್ರ. 
೧೨೨). [«- ಮರಾ. ಇತಬಾರೀ; ಅರ. ಇಅತಿಬಾರೀ] 

ಇತಮಾಮು (ನಾ). ೧. (ಲವಾಜಮೆ, ಕಟ್ಟಿ, ದಾಸದಾಸೀಜನ, 
ಪಲ್ಲಕ್ಕಿ ಕುದುರೆ, ವಾಹನಸೌಕರ್ಯ ಮುಂತಾದುವುಗಳ) 
ವ್ಯವಸ್ಥೆ, ಏರ್ಪಾಡು, ಬಂದೋಬಸ್ತು: ಲಾಗೂಯೆಂಬ ಮನೆ 
ತನದವರು ಶಿರಟ್ಟಿಯ ಶುಬೇದಾರರಾಗಿದ್ದಾಗ ಅವರು ಸ್ವತಂತ್ರ ಸಂಸ್ಕಾನಿ 
ಕನ ಹಾಗೆ ಇತಮಾಮು ಇಟ್ಟಿದ್ದರು (ಕಭಾಗೆ. ೬೩೧). ೨. ಗೌರವ; 
ಠೀವಿ: ಈ ಆಹೇರಿಯ ಪದ್ಧತಿಯಲ್ಲಿ ಊರಿನ ಇತಮಾಮಿನ ಇರ್ದು 
ತ್ತಿನ ಪ್ರಶ್ನೆ ಇರುತ್ತದೆ (ದೀಪಹ. ೧೦೪); ಒಂದಾನೊಂದು ರಾಜ್ಯದ 
ಶ್ರೇಷ್ಠಮಂತ್ರಿಗೆ ಇರುವಷ್ಟು ಇತಮಾಮು ಆಚಾರ್ಯರ ವಿಷಯವಾಗಿ 

ಕಾಯಲ್ಪಟ್ಟಿತ್ತು (ಮಾಧವ. ೨೮೧) ; ಒಮ್ಮೊಮ್ಮೆ ಅವಳ ಪರಿಸ್ಥಿತಿಗೂ 

ತನ್ನ ಇತಮಾಮಿಗೂ ಇದ್ದ ಮಹದಂತರವನ್ನು ನೆನಪಿಗೆ ತಂದು ಹೆಚ್ಚಿ ನ 

ವಿಚಾರವು ತಕ್ಕ ದ್ವಲ್ಲವೆಂದು ಮನಸ್ಸು ಸಮಾಧಾನ ಮಾಡಿಕೊಳ್ಳುತ್ತಿ ದ್ದ i 

(ಪ್ರೇಮವಿ. ಜ್‌. 

[+ ಅರ. ಇಹತಿಮಾಮ್‌ ; ಮರಾ. ಹಿಂ. ಇತಮಾಮ್‌) 


ಇತರ 

ಇತರ (ಗು). ೧. ಬೇರೆಯ ; ಉಳಿದ : ನೃಪನವ್ಮಗ್ರತೆಯಿನಿತರ ವನಿತೆಯ | | 

ರಾಗ್ರಹಮಂ ಬಿಟ್ಟಿಂ (ಶಾಂತಿಪು. ೧-೭೩) ; | 

ಶಿನಕತೆಯೊಳೊಂದರೆವದನ ಕೇಳಿದ (ಮದೆ «ಪು. ೨-೬೪). (ನಾ). | 
೨. ಸಾಮಾನ್ಯ ಜನ; ನಾಡಾಡಿ; ಚಿಲ್ಲರೆ ಜನ: “ನೀಚನು ”| 

(ಅಮರ. ಟೀಕೆ). 

ಇತರರ್‌ (ಬಹುವ) - ಬೇರೆಯವರು: ಈತನಂತಿರಿತರರ್‌ 

[ಪಾ ಠಾ ೦. ತದಟರುಂ) ಪತಿಭಕ್ತರುಮಾಗಳಾರುಮಿಲ್ಲೆನಿಸಿದ ನಾಗದೇವಂ | 

(ಅಜಿಪು. ೧-೪೩). [ಸಂ.] | | 

ಇತರತೆ (ನಾ). ಬೇರೆಯತನ: ಪರಸತಿಗಳುಪುವಳಿಯಾಸೆ ಈ ಸಿರಿಯ | | 

ಸೊರ್ಕಿಗಲ್ಲದೆ ಸಲ್ಲದಿತರತೆಗೆ (ಶ್ರೀರಾಮಾ. ೪೨೨-೫೨). [ಸಂ. ಇತರತಾ] !10 | 

ಇತರತ್ರ (ಅ). ಬೇರೆಯ ಕಡೆ: ದ್ರಾವಿಡ ಜನಾಂಗವು ಹಿಂದುಸ್ಥಾ ತನವನ್ನು | i 

ಬಿಟ್ಟು ಇತರತ್ರ EI ಚಚಸಳ ೬೬); ಇತರತ್ರ ದೊರೆ | | 

| 

| 

| 


| 5 


ಯಡ ಆನೇಕ ೬ ಅಂಶಗಳು ಈ ಗ್ರಂಥದಲ್ಲಿ ದೊರೆಯುತ್ತವೆ (ರೂಢಿ) 0] | 
ಇತರಾರ್ಥ (ನಾ). ೧. ಜೇಕೊಂದು ಅರ್ಥ. ೨. ಇತರ ಎಂಬುದರ | 
ಅರ್ಥ. ೩. ಬೇರೊಂದು ಪ್ರಯೋಜನ. ೪. ಬೇರೆಯವರಿಗಾಗಿ | 
ಆದದ್ದು. (ಇತರ * ರ 
ಇತರಾಲಯ (ನಾ). ಬೇರೆಯ ಮನೆ. "ಇತರಾಲಯವಿದೂರ' | 
ಪರಾ. (ಇತರ * ಆಲಯ) | 
ಇತರಾಲಯನಿದೂರ (ನಾ). ಇನ್ನೊಂದು ಮನೆಗೆ ಹೋಗದಿರು. 
ವವನು: ಪತಿಹಿತನ ಸಡುರಸವಿಶೇಷಾನ್ವಿ ತೆನನಿತರಾಲಯೆವಿದೂರನ | 20: 
ಪತಿಕರಿಸುವುದು ಸೂಪಕಾರತೆಗೆ (ಕುವ್ಯಾಉ. ೩.೪೨). | 
[ಇತರಾಲಯ + ವಿದೂರ] 
ಇತರೆ (ನಾ). ಸಾಧಾರಣಳಾದ ಹೆಂಗಸು; ಸಾಮಾನ್ಯಳು; ಪಾಮರೆ: 
ಅರಸನತಿಸಂಭ್ರಮದಿನಿದಿರೇಟ್ವನ್ನೆ ಗಮಿತರೆಯಂತಲ್ಪ ತ ಸಖೀಜನಪರಿವೃತೆ 
ಯುಮಪನೀತಾಶೇಷ ರಾಜಚಿಹ್ನೆಯುಮಾಗಿ (ಕಾದಂಉ. ೧೪೯). 
[ಸಂ. ಇತರಾ] 
ಇತರೇತರೆ (ಗು). ಪರಸ್ಪರ; ಅನ್ಯೋನ್ಯ : 


ಚ: 


[ 
ಪ್ರವಾಹ ಸಹಸ್ರಂಗಳಿಂದ | 


| 
| 
ಮಿತಕೇತರ FR NR 13 ವಕಕಥಿ ಹೂಂಕಾ ರೆ| | 
ನಿಷ್ಠುರ ದಶ ನ ಗ್ರಾ ಹ ಖಣ ಖಣಾಯಿತ ಖಲೀನಸಂಘಟ್ಟಸ್ಕಂದಮಂ | | 
(ಆದಿ ಪು. ೧೪೯೫ ವ); ಉಭಯಕುಲ ಸಹಾಯತ್ವಮಿತರೇತರೋಪ 
ಕಾರದಿಂ ಸಂಗತದೊಳಾದುದುಮಂ (ಶಾಂತಿಘು. ೨-೭೭ ವ). | | 
(ಇತರ + ಇತರ] Ae 
ಇತರೇತರಕ್ರಿಯೆ (ನಾ). ಪರಸ್ಪರವಾದ ಕ್ರಿಯೆ ; ಒಬ್ಬನು ಮಾಡಿದು | 
ದಕ್ಕೆ ಪ್ರತಿಯಾಗಿ ಮತ್ತೊಬ್ಬ ನು ಅದನ್ನೇ ಅವನಿಗೆ ಮಾಡುವುದು: | | | 
ಇತರೇತರಕ್ರಿ MAREE ತಾನಾ ವ್ರ ದಲ್ಲಿ ಮತ್ತೆ ಬಹುಪ್ರೀಹಿ! i 155 | 
ತಗುಳ್ಳುಮಾತ್ವವಿಧಿ ಸಂಗತಮಾದಿ ಪದಾಂತ್ಯದಲ್ಲಿ ಚರಮಕ್ಕಿ ತ್ವಂ... 
ಮುಷ್ಟಾ ಮುಷ್ಟಿ (ಶಮದ. ೧೮೫, ಪ್ರಯೋ). [ಇತರೇತರ ಕ ಕ್ರಿಯೆ] ; i 
ಇತರೇತರಕೋಕ್ತಿ (ನಾ). ಅನ್ಯೋನ ನೈವಾದ ಮಾತು (?): ಉಪ | 
ಶಮಮುಂ ತೀವ್ರತೆಯುಂ ವಿಪಕ್ಷಮಿತರೇತರೋಕ್ತಿಯಿಂದವನಾ ಭೂಮಿಪ | 
ನಾಂತು ಮಧ್ಯಮಂ ಲೋಕಪಾಲನಾದಂ ಗಡಂ ಮಹೀಮಂಡಲದೊಳ್‌ | 401 
(ಶಾಂತಿಪು. ೮-೧೨೪). [ಇತರೇತರ * ಉಕ್ತಿ) | 
ಇತಸ್ತತ (ಅ). ಇತ್ತ ಅತ್ತ; ಈಕಡೆ ಆಕಡೆ: ಆಹರಹರುಚ್ಚೈಿ 
ರ್ನೀಚಿ ರ್ಮುಹುರ್ಮುಹುರಿತಸ್ತ ತಃ ., - ಸಹಸಾದ್ಯ ವ್ಯ ಯೊಂಗಳೆಸಪಾ' 
ಹ (ಕವಿರಾ. ೧-೫೨) ; ಮಂದಾರ i 
ಮಿತಸ್ತ ತಸ್ಪಂಚಲದಮರಕರಪರಿತಾಡ್ಯ ಮಾನ ಮಹನೀಯದೇವದುಂದುಭಿ |45 | 
ನಿರ್ಫ್ಭೋಷ ಲೀಲೆಯುಂ (ಶಾಂಶಿಪು. ೧೦-೧ ವ). [ಸಂ. ಇತಸ್ತತಃ] | 


30 


| 
i 
| 
I 
1 
| 
| 
i 
( 
| 
| 
| 
1 


೭೬೩ 


ಇತಿಶ್ರೀ 

-ಇತ್ತಿ "- ಇತ್ತಿ? ನೋ. 

ಇತ್ತಿ (ಅ). ೧. ಹೀಗೆಂದು; ಇಂತು; ಈ ರೀತಿಯಾಗಿ : ಸ್ಥಿತಿಯನು 
ಭಾಗ ಮುಂತಾಗಿ ನಾಲ್ದೆಜನುಂಟು ವಿತತ ವಿಸ್ತರವೇಕೆ ಸಾಕು ಇತಿ ಬಂಧ 
ತತ್ತ್ವವೆಂದಜಕಿದಿರು ಮುಂದೆ ಕೇಳತುಳಸಂವರೆಯನಾತ್ಮಾರ್ಥಿ (ಭರಚ. 
೬೮-೬೨). ೨. ಆದಕಾರಣ. ೩. ಹೆಸರಾದ. ೪, ಮುಕ್ತಾಯ; 
ಪೂರ್ತಿ : ಇತಿ... ನಾನಾರ್ಥಕಾಂಡಂ ಸಮಾಪ್ತಂ' ಮಂಗರಾ. ೧೫೭-೫). 
"ಅಥ? ಪರಾ. ಐ ಗ್ರಂಥಾಂತ್ಯದಲ್ಲಿ ಈ ಶಬ್ದವನ್ನು ಮಂಗಳಾರ್ಥ 
ವಾಗಿ ಬಳಸುವ ವಾಡಿಕೆಯುಂಟು. ೫. ಇವೇ ಮುಂತಾದ ಎಂಬ 
ಅರ್ಥದಲ್ಲಿ ಆದಿಯೆಂಬುದರ ಜೊತೆಗೆ ಕೂಡಿಕೊಂಡು ಬರುವ 
ಮಾತು. ೬. ನಿಷೇಧ. ೭. ಮಧ್ಯ; ಅಂತರ. ೮. ಕುತೂಹಲ. 
೯. ಪ್ರಕಟಾರ್ಥ : “ಇತಿ ಹೇತು ಸಮಾಪ್ತಿಗಳೊಳ್‌” (ವಸ್ತುಕೋ. 
೧೩೬-೧೧೩) ; “ಇಂತೀಪ್ರಕಾರಮೆಂಬಲ್ಲಿ ಹೇತುವಿನಲ್ಲಿ ಅಂತದಲ್ಲಿ ಇತಿ 
ಶಬ್ದಮಕ್ಕುಂ? (ಮಂಗರಾ. ೧೫೫-೬೮) ; “ಕಾರಣದೊಳ್‌ ನಿಷೇಧದೊಳ್‌ 
ER ತ ಪ್ರಕಾರದೊಳ್‌ ಪೂರಣೆಯೊಳ್‌ ಕುತೂಹಲ 
ದೊಳಂ ಪ ಪ್ರಕಟಾರ್ಥದೊಳಿತಿ ಯೆಂದೇಕ್ಕು ೫ (ನಾನಾರ. ೯೩). [ಸಂ.] 

ಇತಿಕರ್ತವ್ಯ (ನಾ). ಅಗತ್ಯವಾಗಿ ಮಾಡಬೇಕಾದ ಕೆಲಸ: ಅನನು 
ತನ್ನದೇ ತ ಹೂಡಿ ಪ್ರಸಂಚ ಸುರುವು ಮಾಡಿದನೆಂದರೆ ತನ್ನ ಇತಿ 
ಕರ್ತವ್ಯ ಮುಗಿಯಿತು SRS ೧). [ಇತ್ಯಿ* ಕರ್ತವ ವೃ] 

ಇತಿಕರ್ತವ್ಯ ತಾಮೂಢ (ನಾ). ಮಾಡಬೇಕಾದ ಕೆಲಸ ಥೆ ನನ್ನು 
ಮಾಡಲು ದಿಕ್ಕು ತೋರದವನು : ವೈದ್ಯ ವಾಗೀಶನು ಇತಿಕರ್ತವ್ಯತಾ 

ಮೂಢನಾಗಿ ಬಲುಹೊತ್ತು ಯಾವ ಮಾತನ್ನೂ ಆಡದೆ ಕುಳಿತಿದ್ದು 

(ಬೆನ್ನಬೇ. ೧೮೩). [ಸಂ.] 

ಇತಿಗೆತಿ (ನಾ). ತೀರ್ಮಾನ; ನಿರ್ಣಯ : ಅವಳ ಸಹವಾಸವು "ಸಖ್ಯ 
ರೂಪವಾಗಿದ್ದಿತಲ್ಲದೆ "ಪ್ರೇಮ 'ದ ಮಿಾಮಾಂಸೆಗೆ ಅಲ್ಲಿ ಸ್ಥಾನವಿದ್ದಿಲ್ಲ 
ವೆಂದು ಇತಿಗತಿಯಾಗಿತ್ತು (ಹೇಮಂತ. ೨೫೫). (ಇತಿ * ಗತಿ] 

ಇತಿಮಿತಿ (ನಾ). ೧. ಇಷ್ಟು ಎಂಬ ಅಳತೆ; ಸ್ವರೂಪ ಮತ್ತು ಪರಿ 
ಮಿತಿ: ನಮ್ಮ ಇತಿಮಿತಿಗಳನ್ನರಿತೂ ಚೆನ್ನಬಸವಣ್ಣನಲ್ಲಿ ಆಚಲವಿಶ್ವಾಸ 
ವನ್ನಿಟ್ಟು ಈ ಕಾರ್ಯವನ್ನು ಕೈಗೊಂಡೆವು (ಚೆನ್ನಸಾ. ೫ ಮುನ್ನುಡಿ) ; ಮನೆ 
ತನದ ಗಾತ್ರಕ್ಕೆ ತಕ್ಕಂತೆ ಖರ್ಚೂ ದೊಡ್ಡದಾಗಿರುತ್ತದೆ. ಅದಕ್ಕೊಂದು 
ಇತಿಮಿತಿ ಇರಬೇಡವೆ (ಮಣ್ಣಿಮ. ೪೮). ೨. (ಉಕ). ಅನುಮಾನ; 
ಸಂಶಯ; ಸಮಸ್ಯೆ; ಮಾನ ಮೇಷ ನೋಡುವುದು : ನಾನೊಂದ 
ನೆನೆದರ ನೀನೊಂದ ನೆನೆಯುತಿ, ನನ್ನ ನಗಿಗ್ಯಾ ಕ ಮುನಿಯುತಿ ಎಂದೆನಗ 
ಬಿದ್ದಿ ಚ ನೋಡು ಇತಿಮಿತಿ (ನಾದಲೀ. ಬ): (ಇತ್ತಿ * ಮಿತಿ] 

ಇತಿವೃತ್ತ (ನಾ). ನಡೆದ ಸಂಗತಿ; ಚರಿತ್ರೆ; ಕಥೆ: .ಆ ಕುಟುಂಬದ 
ಇತನ ಲ್ಲಾ ಅರಿತಿದ್ದ ಬಂದ ಆತ್ಮೀಯ ಜೀವದ ಅನುಕಂಪದ 
ಕಣ್ಣೀರು (ವಾತ್ಸಲ್ಯ. ೫); "ವಸ್ತು ನೆಂದರೆ ಪ ೈಡಲ್ಲಿರತಕ್ಕ ಕಥಾಭಾಗ: 
ತ್ನ. ಡೂ ಹೆಸರು (ಕೃಪಿಡಿ. ೨೦೫) ; ಹಿಸ್ಬೀರಿಯಾದಿಂದ 
ಬಳಲುತ್ತಿದ್ದವಳು, ಉನ್ಮಾದದಲ್ಲಿ ಆತ್ಮಹತ್ಯ ಮಾಡಿಕೊಂಡಿರುವಳೆಂದು 
ಇತಿವೃತ್ತದಲ್ಲಿ ಕಾಣಿಸಲಾಯಿತು (ಅಲ್ಪನಿ. ಆ೦). 

[ಇತ್ತಿ * ವೃತ್ತ) 

ಇತಿಶ್ರೀ (ನಾ). ೧. ಕೊನೆ; ಮುಕ್ತಾಯ : ಇತಿಶ್ರೀಯಾಗಿದ್ದರೂ ಈ 
ಶ್ಲೋಕವು ಪೂರ್ತಿಯಾಗಲಿಲ್ಲ (ನಾಡೋಜ. ೩೪೩); ಜುಟ್ಟ ನೊಡನೆ 
ಸಂಧ್ಯಾ ವಂದನ ಹವನಾದಿಗಳಿಗೂ ಇತಿಶ್ರೀ ಒದಗಿ ಬಂತು (ಕೆಲಕ. ೯೫); 
ಸತಿ ಗಿಯಾಸಳಿಗೆ ಈಗ ಇಲ್ಲಿಂದ ಕದಲದೆ ಇದ್ದರೆ ಕಳ್ಳರು ತಮ್ಮ ಇತಿ 
ಶ್ರೀಯನ್ನು ಮುಗಿಸಿ ಬಿಡುವರೆಂಬ ಹೆದರಿಕೆ (ನೂರಜ. ೫). ೨. (ಉಕ). 
ಫಜೀತಿ. [ಇತ್ವಿ* ಶ್ರೀ) 


ಇತಿಹಾಸ ೭೬೪ 


ಇತಿಹಾಸ (ನಾ). ಹೀಗೆ ಇತ್ತಂತೆ, ಹೀಗಂತೆ ಎಂದು ಮುಂತಾಗಿ; | 
ತಿಳಿಸುವ ಪೂರ್ವಕಥೆ; ಪ್ರಾಚೀನ ವೃತ್ತಾಂತ; ಚರಿತ್ರೆ: «es! | 
ಹಾಸಃ - ಪೂರ್ನದವರೆ ವರ್ತಮಾನದ ಪೆಸರು” (ನಾಚಿರಾ. ೯೪); | 
ಕಂಡು ಕೇಳಿದ ಮಾತನ್ನು ಹಾಗೆಯೇ ಹೇಳುವುದು ಸತ್ಯವಲ್ಲ ಎಂಬುದಕ್ಕೆ | | 
ಇತಿಹಾಸವೇ ಸಾಕ್ಷಿ (ಬಾಣಳ. ೧೩೩); ಧುನಿಕ ಇತಿಹಾಸವನ್ನು | | 
ನೀವು ಮನನ ಮಾಡಿದ್ದೀರಿ (ರಂಗರೋ. ೧೦); ರಾಮಾಯಣ ಮತ್ತು | | 
ಮಹಾಭಾರತ ಈ ಎರಡೂ ಭರತಭೂಮಿಯ ಪ್ರಸಿದ್ಧವಾದ ಇತಿಹಾಸಗಳು | ! 
(ರೂಢಿ). [ಸಂ.] | 
ಇತಿಹಾಸಕಾರ, ಇತಿಹಾಸಗಾರ (ನಾ). ಇತಿಹಾಸವನ್ನು ಬರೆದ; | 
ವನು; ಚರಿತ್ರಲೇಖಕ: ಇತಿಹಾಸಕಾರನು ಸತ್ಯ MoE 


10, 


ಇತ್ತರವಿಡಿ 


ಇತ್ತಲು ದೇಹಂ ಬಿಟ್ತಿಡೆ ಎತ್ತಿನ ಮಣ್ಣೆಂಬುವಾದುದಂದಿಂದಿತ್ತಲು 
(ಮೈಆರಿ. ೧೯೨೭, ೩೪-೪ ; 11ನೆಯ ಶತ); ಧ್ಯಾನವಿತ್ತಲು ರಾಗವತ್ತಲು 
(ಕುವ್ಯಾದ್ರೋ. ೪-೧). ಇತ್ತಲಾಗಿ - ಈ ಕಡೆ; ಈದಿಕ್ಕಿ ನಲ್ಲಿ; ಈಚಿಗೆ; 
ಆ ಕಾಲದಿಂದೀಚಿಗೆ: ಇತ್ತಲಾಗಿ (ಈಚೆಗೆ) ಕಟ್ಟೆಯು ಬಿದ್ದುಹೋಗ 
ಬಾರದೆಂದು ಆದರ ಸುತ್ತಲು ಕಂಬಗಳನ್ನು ನೆಡಿಸಿ ಸರಪಳಿಯನ್ನು 
ಬಿಗಿದು, ಒಂದು ಲೇಖದ ಕಲ್ಲನ್ನು ಹುಗಿದಿರುತ್ತಾರೆ (ಆ ಕ್ಬ ರ. ೨೩). 
ಇತ್ತಿತ್ತ (ದ್ವಿರುಕ್ತಿ): ಆಯ್ಕಾ ಪಾತಾಳ ವಿತ್ತಿತ್ತ ಶ್ರೀಪಾದವತ್ತತ್ತ 
ಬ್ರಹ್ಮಾಂಡವಿತ್ತಿತ್ತ (ಮಹಾದೇ. ಬ. ೧೧-೭) ; ಇತ್ತಿತ್ತ ಬಾ ಅಂದರೆ ಇದ್ದ 
ಮನೆ ಕಿತ್ತುಕೊಂಡ (ಗಾದೆ) ; ಇತ್ತಿತ್ತ ಬಾ ಆಂಟೆ. ಹೆಗಲಮೇಲೆ ಹತ್ತಿ 
ಕೊಂಡ (ಗಾದೆ). ಇತ್ತೀಚೆಎ ನೆನ್ನೆಮೊನ್ನೆ ; ಈ ಸ್ವಲ್ಪ ದಿನಗಳಿಂದ 


| 
(ಯಕ್ಷಬ. ೪). ಇತಿಹಾಸಗಾರ (ದಕ. 8). ಈಚೆಗೆ: Ba -ನಿನ್ನೆ ಮೊನ್ನೆ ” (ಜಾನಕೋ. ೧೭). [?) 
[ಇತಿಹಾಸ * -ಕಾರ್ಯ (ಆ -ಕಾಜ)) | [| ' ಇತ್ತ "ಕ್ರ? 
ಇತಿಹಾಸಗಾರ "ಇತಿಹಾಸಕಾರ? ನೋ. i | ಇತ್ತ ನಡ " ಹ ನೋ. 
ಇತಿಹಾಸಜ್ಞ (ನಾ). ಇತಿಹಾಸವನ್ನು ಬಲ್ಲವನು. [ಸಂ.] | 1ಇತ್ತಂಡವಾದಿ (ನಾ). ಎರಡು ಪಕ್ಷಗಳ ಕಡೆಗೂ ವಾದಿಸುವವನು: 
ಇತಿಹಾಸೋಪಾಶ್ರ ಯ (ನಾ). ಇತಿಹಾಸ ಸಗಳನ್ನು ಆಶ್ರಯಿಸಿರು | [| ಇಂಥ ಪ್ರಶ್ನೆಗಳು ಕೆಲವು ಇತ್ತ ತ ಂಡವಾದಿಗಳನ್ನು ದಿಗಿಲುಗೊಳಿಸದೆ ಇರಲಿಲ್ಲ 
ವಂಥದು, ನ ವಲಂಬಿಸಿರುವದು : ಆತಿಶಯನಿತಿಹಾಸೋಪಾ, | ಇತನ ESS [ಇತ್ತಂಡೆ (ಆ ಇರ್ತಂಡ) + ವಾದಿ] 


ಶ್ರಯಂ ಮೇಣ್‌ ಕಥಾವಿಶ್ರುತ ಚತುರನಿ[ಕಾ]ಶೋತ್ಪಾದಿತಾರ್ಥೀತ್ಯ | 
oe ೩-೨೦೯). [ಇತಿಹಾಸ * ಉಪಾಶ್ರಯ] 
ಇತುಬಾರು (ನಾ). ವಿಶ್ವಾಸ; ಮೆಚ್ಚಿಗೆ: ದೊರೆಗಳ ಇತುಬಾರಿಗೆ " ' 
ಪಾತ್ರರಾಗಿ ನಾಲ್ಕು, ವರ್ಷವಿದ್ದು . ದೈಂಗಳೂರಿಗೆ ಹೋದ 8 20 
(ಮಹಾವಂ. 11, ಬ [+ ಚ ಇತಬಾ೦* ; ಅರ. 11. 
ಇತೋಪ್ಯತಿಶಯ (ನಾ). ಇದಕ್ಕಿಂತ ವಿಶೇಷ; ಇನ್ನೂ ಹೆಚ್ಚು: 
ಮಾತೆ | ಹಣವನ್ನೂ ಪಿತೃಯಣವನ್ನೂ ಇತೋಪ್ಯ ತಿಶಯವಾಗಿ 
ಜ್ಯ ರಾದರು ಸ್ರ a). (ತಂ. ] 
ತ್ರ (ನಾ). ೧. ಈ ಕಡೆ; ಈ ದಿಕ್ಕು; ಈ ಭಾಗ; ಇಲ್ಲಿ: ಇತ್ತ (25, 
pr i ಮೋಕ್ಷಕ್ಕೆನೋದಿಂಬಲಕ್ಕೆ (ವಡ್ಡಾರಾ. ! | 
೭೩-೨೪) ; ತಾರದಿರ ಮೊ ಗಮ ನಿತ್ತೆ ಸುತು ೦ ಬೆಜಗಾಗೆ ಕೂಡಿದ೪; |ಇ 
(ಕಾವ್ಯಸಾ. ೯೯೪ ಶೂದ್ರಕ) ; ಅತ್ತ ಸುರೇಶ್ವರಾವಸಥಮಿತ್ತ ಮಹೀತಳ| ಇ 
ಮುತ್ತ ಪನ್ನಗೋದಾತ್ತ ಸಮಸ್ತಲೋಕಮಜತಿದಂತಿರೆ (ಪಂಪಭಾ. ೧-೭೫) ; | _ 
ಕೌರವರಿತ್ತ ಸರಿದರು (ಕುವ್ಕಾದ್ರೋ. 
ಮನೆಯಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ (ಪುರಂದ. ೧-೨೧೧-೩) ; | 
ಇತ್ತ ದರಿ ಅತ್ತ (ma) ೨. "ಆ ಕಾಲದಿಂದೀಚಿಗೆ ; ಆಂ | | 
ದಿಂದೀಚೆಗೆ: ಮುನಿದಿರ್ಪತ್ತೊಂದು ಸೂಟ್‌ ಕ್ಷಶ್ರಿಯರನಜಸಿ ಕೊಂದಿ | 
ಕದಾ ರಾಮನಿಂದಿತ್ತ ನಕೇಂದ್ರರ್ಣ ಪೊಕ್ಕರಿಲ್ಲೊರ್ಬರುಂ (ಗದಾ ಕ 
೧-೨೮); ಶಕೆವರ್ಷದಿನಿತ್ತ ೧೧೦೮ನೆಯ ಪರಾಭವ ಸಂವತ್ಸರದ ಪುಸ್ಕ ಕ 
ಸುದ್ಧ ೧೩ ಬೃಹಸ್ಪ ತಿವಾರದಂದು (ಸೌಇಇ. 1-1, ೨೭೯-೧೬; 1188). 
ಇತ್ತಣ್‌ ೨ ಈ ಕಡೆ; ಈ ದಿಕ್ಕು: ಆನನುನಯದಿಂದಮಾದರಿಸ | | 
ದಿತ್ತಣಿನಿತ್ತಲೆ ಪೋದೊಡೆ (ಕಾದಂಉ. ೪೫೬); ಪದಿನಾಜುಂ ಕಲ್ಪದೊ! 
೪ರ್ಪ ದೇವರಿತ್ತಣ್ಣೆವರ್ಪರೆಜಗಲ್ಯರ್ಹತ್ಪದಪದ್ಮ: ಕ್ಕೆ (ಅಜಿಪು. ೧೧-೩೦) ; 
ನರನಾದ ಬಳಿಕ ಎತ್ತ ಣದು ಇತ್ತಣ ಬರವು MN ೧-೫೮) ; ಆಯ್ತು | 
ಭೀಷ್ಮೆಂಗಿತ್ತಣವಧಾನ (ಕುವ್ಯಾದ್ರೋ. ೧-೨೨). ಇತ್ತಣಂ- ಈ ದಿಕ್ಕಿನ! | 
ವನು; ಈ ಕಡೆಯವನು: “ಅಕಾರ ಕ್ಕೆ... ಪಿಂತಣಂ, ಅತ್ತಣಂ, | | 
ಇತ್ತಣಂ” (ಶಮದ. ೧೧೧ ಪ್ರಯೋ). ಇತ್ತಲ್ಲ, ಇತ್ತಲು = ಈಕಡೆ ;। | 
ಈಪಕ್ಷ: ಇತ್ತಲೆರಡು ಲಕ್ಕೆ ಪೂರ್ವಂ ಪರಮಾಯುಷ್ಯನುಂ ನೂಲ | | 
ಬಿಲ್ಲಿಡಿಯೆನುಂ (ಚಾವುಂಪು. ೧೯-೧೯); ಅನ್ನೈಗಮಿತ್ತಲ್‌ ತಾಂ ಪರ್ವತದ 
ತಟ್ಟಲೊಳ್‌ ಬಿಟಕ್ಕಿರ್ದೆ. . . ಗೋಪತಿಯಂ (ಪಂಚತಂ. ೧೮೦-೮) 1 


೧-೧೧); 


40 


45 


ಇತ 


|| 
| 
| ಇತ್ತಟಿ (ನಾ). ಎರಡೂ ದಡ; ಎರಡೂ ಪಾರ್ಶ್ವ: ಮತ್ತಂ ಭಾಳ 
| 
| 


ತ್ತಕಡೆ (ನಾ). ಈ ಕಡೆ; ಇಲ್ಲಿ: ಇತ್ತಕಡೆ ತಿಲೋತ್ತಮೆ ವಿಮಲೆ 
ಅಭಿರಾಮಸ್ವಾಮಿ ಮೂವರಿಗೂ ಸಂಬಂಧವಾದರೆ (ಬಂಕಿಮ. ೧೫೩); 
ಇತ್ತಕಡೆಗೂ ಆತ್ತಕಡೆಗೂ ಒಂದೆರಡುಗಳಿಗೆ ಹಾರಾಡಿ... ಮನೆಯ 


ಹತ್ತಿರ ಬರುತ್ತವೆ (ಮುಂಬಯಿ. ೩-೧೦೯). [ಇತ್ತ * ಕಡ್ಮೆ] 


ಸ್ಥಳದ ರುಚಯಿತ್ತಟಿ [ಪಾಕಾಂ. ಯತ್ತಯ) ದಿನುದಿರ್ದ ಭಸಿತರಾಶಿಗಳಂ 
ತೆಸೆವ ಭುಜಮಂಡಲಂಗಳ (ಬಸರ. ೨-೨೮) ; ಮನ ತಾನಿತ್ತಟಿವ [ಪಾಠಾಂ. 
ಡಿಯ] ಮೆಟ್ಟಿರಲು ಬೇಡ ಫುನಃ ಪರೀಕ್ಷೆಯಲಿ (ತೊರರಾ. ೪-೨-೪೯); 
ವಿಪ್ರರನಾರಿಯರೆಸೆದರಿತ್ತಟಡೆ ( ಕಂನವಿ. ೫-೫೧). 

[ಇರ್‌ (ಆ ಎರಡು) + ತಟ] 
ಟ್ಟು "ಇರ್ತಟ್ಟು? ನೋ. 
ಟ್ಟು (ಅ). ಈ ಕಡೆ: ಇತ್ತಟ್ಟು ಬಾ (ರೂಢಿ). 

[ಈ (ಆ ಇದು) + ತಟ್ಟು] 


ಇತ್ತ 
ಮ 
ಇತ್ತ 


ಅತ್ತಿತ್ತಗಲದೆ ಭಕ್ತ ಸ ಇತ್ತಡ (ನಾ). ಎರಡು ದಡ, ಕಡೆ: ನಡುಗಿದನು ಸೌಮಿತ್ರಿ ತಾನ 


ನುಡಿಯ ಕೇಳಿದು ಚಿತ್ತದಲಿ (ಪಾಕಾಂ. ಕಿ)ತ್ತಡಳೆ ಬಿದ್ದುದು ಬುದ್ಧಿ 
(ತೊರರಾ, ೩-೯-೪). [ಇರ್‌ (ಆ ಎರಡು) * ತಡ] 


| ಇತ್ತಡಿ "ಇರ್ತಡಿ' ನೋ. 
ಇತ್ತಣಿ (ನಾ). ಒಂದು ಊರಿನ ಹೆಸರು (?): 


ಶ್ರೀ ಸ್ವಾಮಿ ದೇವರಂಗ 


ಭೋಗಕ್ಕೆ ಕೊಟ್ಟಿತ್ತಣಿಯಲಿರ್ದು ಪನ್ನಾಯದ ಸುಂಕಮಂ (ಸೌಇಇ. 


IX-i, ೧೬೪-೪೧ ; 1098). (ಇ) 


ಇತ್ತ ರ "ಇರ್ತರ' ನೋ. 
| ಇತ್ತ ರಂಗೊಳ್‌ 


(ಕ್ರಿ). ಎರಡು ಸಾಲಾಗು: ಮುಂದಣ ರಂಗಮಂಟಪ 
'ದೊಳಿತ್ತರಂಗೊಂಡೋಲಗವಿತ್ತು ಕುಳ್ಳಿರ್ದ ಪರಮ ಭಕ್ತರ (ಮಲುರ. 
[ಇತ್ತರ (ಆ ಇರ್ತರ) * ಕೊಳ್‌] 


೧೭- -೨೧). 


ಇತ್ತ ರಂಬಿಡಿ, ಇತ್ತರವಿಡಿ (ಕ್ರಿ). ಎರಡು ಸಾಲಾಗಿರು : ಇತ್ತರಂಬಿಡಿ 


ದೊತ್ತರಿಸಿ ಬೆಳೆದಕ್ಷೀಣವೇಣುಕುಂಜ ಮಂಜುಳಸ್ಥಾನದಲ್ಲಿ (ರಾ ಜಶೇ. 
೧-೧೩೩ ವ). ಇತ್ತರವಿಡಿ: ಇತ್ತರನಿಡಿದು ನೋಟಕಜನವಿದ್ದುದು 
ಮತ್ತೆ ರಾಯನ ಸಮ್ಮುಖದೊಳು (ಭರಚ. ೧೨-೩೫). 

[ಇತ್ತರ (ಆ ಇರ್ತರ) + ಪಿಡಿ) 


ಇತ್ತರವಿಡಿ "ಇತ್ತರಂಬಿಡಿ' ನೋ. 


pe 


ಇತ್ತಲ್‌, ೭೬೫ ಇದಡು 
ಇತ್ತಲ್‌, "ಇತ್ತ ಪರಾ | ಹಣಗಳನ್ನು ಏಳುಸಾವಿರ ಸಿ «ಮೆ ಪಾರುಪತ್ಯಗಾರನು ಡೆೊಡ್ಡಪೀರಪ್ಪ 
ಇತ್ತಲ್‌, (ನಾ). ಅಮೇಧ್ಯ; ಹೇಲು (?): ಇದಾನಚಜಕಿತ್ತೊನ್‌! ಒಡೆಯರವರ ಹುಕುಂಪ್ರ ಕಾರ ಕೊಡುತ್ತ ಇದ್ದನು. ಆದ್ದರಿಂದ ಆ 


ಪಂಚಮಕಾಪಾತಕನಾಗಿ ದಿಟ್ಟ ಗಲುಣ್ಣು ಕೊಟ್ಟಿ ತೇದು ಅಟ್ಟುವೆಣ್ಣಿತ್ತಲ 
ಪೂಸುವೋನಕ ್ಯ (ಎಕ. ೫11, ನಂಜನ. ೨೬-೬; 1) [1] 

ಇತ್ತಲು " ಇತ್ತ” ಪರಾ. 

ಇತ್ತಲೆ "ಇರ್ತಲೆ' ನೋ. 


ಇತ್ತಲೆಗ (ನಾ). ಎರಡು ತಲೆಯನ್ನು ಉಳ್ಳದ್ದು ರಾಜಸರ್ಪಃ ೨. 
ಇತ್ತಲೆಗ, ಹಸುರು ಹಾವು (ಓಷಧಿ. ೧೩೮). | 
[ಇತ್ತಲೆ (ಆ ಇರ್ತಲೆ) *-ಗ್ಯ) | 

ಇತ್ತಲೆಗುಂಡಿ (ನಾ). ಎರಡು ತಲೆಗಳುಳ್ಳ ಗುಂಡಿ: ಚಿನ್ನದ ಇತ್ತಲೆ|10 
ಗುಂಡಿಗಳಿಂದ ಕಟ್ಟುಗೊಂಡು ಗಂಜಿಮಾಡಿದ ಶರಟನ ತೋಳ್ತುದಿಯ 


ಪಟ್ಟಿಗಳಿಂದ ಆ ಮುಷ್ಟಿಯು ಇಣುಕುತ್ತಿತ್ತು (ಪುನರು. ೨೨೫). | 
[ಇತ್ತಲೆ (ಆ ಇರ್ತಲೆ) * ಗುಂಡ್ಮಿ] 
ಇತ್ತಾಪಾರ (ನಾ). ಎಲ್ಲ ಆಸ್ತಿ; ಸರ್ವಸ್ವ: “ಎಲಾ ದುಶ್ಯಾಸನ! 
ಮೋಸದಿಂದ ನಮ್ಮ ಇತ್ತಾಪಾರವನ್ನು ಗೆದ್ದು ಏನು ಜಂಭ ಹೇಳಿಕೊಳ್ಳು | 15 
ತ್ರೀಯೆ!...” (ವಚಭಾ. ೧೦೮). ([ಇತ್ತ್ಯ (ಆ ವಿತ್ತ) * ಆಪಾರ ?] 
ಇತ್ತಿ, -ಇತ್ತ್ಮಿ, -ತ್ಮಿ (ಪ್ರ). ತದ್ಧಿತ ಪ್ರ ಪ್ರತ್ಯಯ; ಸ್ತ್ರೀವಾಚಕ: 
ಚಿತ್ತೂರ ಮೋನಿಗುರವಡಿಗಳ ಶಿ” ಹಿತ್ತಿಯರ ಗಾಗಿ 
(ಎಕ. 11, ೨೦-೧; 700). -ಇತ್ತಿ: ನಿಷಾದಿತಿಯೆಂಬ ಬೇಡಿತಿಗಮ 
ಯ್ವರ್‌ ಮಗಂದಿರ್ಗಂ ಉಣಲಿಕ್ಕಿದೊಡೆ (ಪಂಪಭಾ. ೩-೪ ವ); ಮಗ 
ಮಹದೇವ ನಾಯಕನು ಪದ್ಮನ್ವೆ ನಾಯಕಿತಿಯುಂ ನಿಲಿಸಿದ ವೀರಸಾಸನ 
(ಎಕ. ೪11, ಶಿಕಾರಿ, ೧೪೪-೧೪; 1181); ಚಾಮರಿಗಿತಿ, ಮದ್ದಳಿಗಿತಿ 
 * * ಕನ್ನಡಿಗಿತಿ, ಲೇಪಾಳಿಗಿತಿ (ಶಮದ. ೨೦೮ ಪ್ರಯೋ); -ಇತಿ, -ಇತ್ತಿ, 
ಮೊದಲಾದ ಸ್ತ್ರೀವಾಚಕ ಪ್ರತ್ಯಯಗಳು (ಮ ಧ್ಯ ಮ. ೧೨೮). 
ಮಣಿಗಾರ್ತಿ, ಕಂಚಗಾರ್ಶಿ . . . ಪೊಲತಿ, ನರತಿ, ಎಡತಿ ೫ ೨೦೮ |25 
ಪ್ರಯೋ). [-ಷ್ರಾ. ಇತ್ಮೀ ಆ ಸಂ. ಸ್ತ್ರೀ) 
ಇತ್ತಿಗೆ "ಇರ್ತಿಗ? ನೋ. 
ಇತ್ತಿಗೆ "ಇರ್ತಿಗ' ನೋ. 
ಇತ್ತಿಲ್ಲೆ (ನಾ). ಸುದ್ದಿ ; ವರದಿ; ಬರೆಹದ ಮೂಲಕ ಸರಕಾರಕ್ಕೆ 
ಒದಗಿಸುವ ವರದಿ: ಕಾಗದಗಳು, ಕಾಗದದಾಳು, ಇತ್ತಿಲ್ಲೆಗಳು, 
ರಿಕಾರ್ಡುಗಳು, ಬಾಕಿ ಕ್ರಮಗಳು : «ಕೆಲಸ ಮಾಡುವುದಕ್ಕೇ ಟೈಮ್‌ 
ಇಲ್ಲ (ಕಲನೆ. ೨೯೮). 
[4+ ಮರಾ. ಇತ 
ಇತ್ತೀಚೆ "ಇತ್ತ ಪರಾ 
ಇತ್ತು, "ಇಂತು? ನೋ. 
ಇತ್ತು "ಇರ್‌? ಪರಾ 
ಇತ್ತುಂಡು (ನಾ). ಎರಡು ತುಂಡು: ಗರ್ಜಿಸುತುಂ ಬಂದ ಜಾತಿ 
ಜಾಯಿಲಂಗಳನಿತ್ತುಂಡು ಮಾಡುತ್ತೆ (ನಂಬಿರ. ೧೮-೧೬). 
[ಇರ್‌ (ಆ ಎರಡು) + ತುಂಡು] 
ಇತ್ತೆರ "ಇರ್ತೆಅ' ನೋ. 
ಇತ್ತೆರಿಗೆ (ನಾ). ಎರಡು ತೆರಿಗೆ. "ಇತ್ತೆರಿಗೆ ಸೀಮೆ”? ಪರಾ 
[ಇರ್‌ (ಆ ಎರಡು) + ತೆರಿಗೆ) 
ಇತ್ತೆ ರಿಗೆಸೀಮೆ (ನಾ). ತೆರಿಗೆಯನ್ನು ವಸೂಲ್ಮಾಡುವ ಸೀಮೆ 
ಒಂದು, ಅದು ಪಾವತಿಯಾಗುವ ಸೀಮೆ ಬೇರೊಂದು - ಹೀಗೆ 
ಇಬ್ಬಗೆಯಾದ ಕ್ರಮವುಳ್ಳ ಸೀಮೆ: ಆ ಹೋಬಳಿಗಳ ನ್ನ್ನು|45 
ಏಳುಸಾವಿರ ಸೀಮೆಗೆ ಸೇರಿಸಿಕೊಂಡು ಆ ಹೋಬಳಿಗಳಿಂದ ನಸೂಲಾದ, 


20 


30 


ಲ್ಲಾ; ಅರ. ಇತ್ತಿಲಾ. / ತಮಿ. ಇತ್ತಿಲಾ 


ಬೂ)? 


] 


[35 


| 
[ 
| 


iia) 


ರಾಯಿತು (ರಾಜೇಂದ್ರ. ೬). [ಇತ್ತೆರಿಗೆ - ಸೀಮೆ] 

ಇತ್ಯರ್ಥ (ನಾ). ೧. ಸಾರಾಂಶ; ಫಲಿತಾಂಶ. ೨. ತೀರ್ಮಾನ: 
ದ ಕಾಣ್ಪ್ಬುದೆಂತಿತ್ಯರ್ಥಮಂ (ಶ್ರೀರಾಮಾ. ೨೭೩-೨೬೮). 

ಇತೃರ್ಥವಾಗು ೬ ತೀರ್ಮಾನವಾಗುೂ ನಾಳೆಯ ಸಂಜೆಯ ಒಳಗೆ 

ಈ ಮಾತಿನ ಇತ್ಯರ್ಥವಾಗಬೇಕು (ರಂಗರೋ. ೧೧). 

i [ಸೆಂ. (ಇತಿ * ಅರ್ಥ)] 

| ಇತ್ಯರ್ಥಪಡಿಸು (ಕ್ರಿ). ನಿಶ್ಚಯಕ್ಕೆ ತರು; ತೀರ್ಮಾನಿಸು; 

| ನಿರ್ಣಯಿಸು: ಈ ಸಮಸ್ಯೆಗಳನ್ನೆಲ್ಲಾ ಜನಾಂಗದ ಜೀವನತತ್ತ್ವದ 

(ಬೆಳಕಿನಲ್ಲೇ ಇತ್ಯರ್ಥಪಡಿಸಬೇಕಾಗುತ್ತದೆ (ಶಿಕ್ಷದ. ೫). 

| [ಇತ್ಯರ್ಥ 4 ಪಡು, * -ಇಸ್ಕು] 

| ಇತ್ಯರ್ಥಿಸು (ಕ್ರಿ). - ಇತ್ಯರ್ಥಪಡಿಸು: ಈ ಛಂದಸ್ಸಿಗೆ ರುಂಖೆ ಎಂಬ 
ಅನ್ವರ್ಥನಾಮನೇ ನೇರಾಗಿ ಒಪ್ಪುತ್ತದೆ ಎಂದು ಯಥಾವತ್ತಾಗಿ ಇತ್ಯೆ 
ರ್ಥಿಸಬಹುದು (ಗೊಲ್ಲೊಥಾ. ೫ ಮುನ್ನುಡಿ). [ಇತ್ಯರ್ಥ * -ಇಸ್ಕು) 

| ಇತ್ಯಾದಿ (ನಾ). ಇವೇ ಮುಂತಾದುವು: ಸ್ತ್ರೀಲಿಂಗಕ್ಕೆ : ತಾಯಿ. 

| ಲಕ್ಷ್ಮಿ ಗೌರಿ ಇತ್ಯಾದಿ (ಮಧ್ಯಮ. ೩೧). (ಸಂ. (ಇತಿ * ಆದಿ)] 

ಇತ್ವ (ನಾ). - ಇಕಾರ: ತನಗತ್ವಂ ಪೆಲಗಿತ್ವಂ ತನಗರಿಪದನಿಲ್ಲ 
ವಕ (ಶಮದ. ೧೬೮). [ಸಂ.] 

 ಇತ್ವರ (ನಾ). ೧. ಪ್ರಯಾಣಿಕ. ೨. ದೀನ; ದರಿದ್ರ. ೩. ನೀಚ. 

| ೪. ಅಭಾವ; ಕೊರತೆ; ನ್ಯೂನತೆ (ದಕ. 8). [ಸಂ.] 

| ಇತ್ವರಿ (ನಾ). ಸ್ಟೈರಿಣಿ; ಜಾರೆ: “ಪಾಂಸುಳಾ, ಬಂಧಕೀ , , . ಇತ್ವರೀ 

| . ಅಭಿಸಾರಿಕಾ -ಈ ೧೦ ಹಾದರಿಗಿತ್ತಿ” (ಹಲಾಯು. ೮೧-೩೪೨). 


| 
| 
| 
| | ಏಳೂಸಾವಿರ ಸೀಮೆಗೆ ಇತ್ತೆರಿಗೆ ಸೀಮೆ [ಪಾಠಾಂ. ಶೀಮೆ]ಯೆಂದು ಹೆಸ 
| 
\ 
| 
| 


[ಸಂ. ಇತ್ವರೀ] 
ಇತ್ಛರಿಕೆ (ನಾ). - ಇತ್ವರಿ: “ಪರಪುರುಷಗಮನಶೀಲೆ ಇತ್ತರಿಕೆಯೆಂ 
ಬಳ್‌ ೫ (ತತ್ತ್ವಪ್ರ. ೨೮೧) ; ಇತ್ವರಿಕೆಯೆಂಬಳು ಬಿಸುಡುಗಾರ್ತಿಯೆಂತೆನೆ 
ಪುರುಷನುಂಟಾಗಿಯುಂ ಸ್ವೈರಚಾರಿಣಿಯುಂ ಸೂಳೆಯುಂ (ಪಸಾರ. 
೬೧೭-೧೯). (ಸಂ. ಇತ್ವರಿಕಾ) 
ಇತ್ವವೃತ್ತಿ (ನಾ). ಇಕಾರಕ್ಕೆ ತಿರುಗುವಿಕೆ; ಇಕಾರವಾಗುವಿಕೆ : ಆದಿ 
ಯೊಳಿರ್ದತ್ವಕ್ಕು ತ್ವಾದೇಶಮುಮಿತ್ವವೃತ್ತಿಯುಂ ಹತ್ವಮುಮಾಪಾದಿತ 
ಮಕ್ಕುಂ (ಶಮದ. ೨೬೯). ([ಇತ್ತ-* ವೃತ್ತಿ] 
ಇತ್ವಾಂತ (ನಾ). ಇಕಾರವನ್ನು ಕೊನೆಯಲ್ಲಿ ಉಳ್ಳದ್ದು ; ಇಕಾ 
ರಾಂತ: ಅತ್ವಾಂತಮುಮಿತ್ವಾಂತಮುಮುತ್ವಾಂತಮುಂ (ಶಮದ. ೮೪). 
[ಇತ್ತ + ಅಂತ್ಯ) 
ಇದಂತೆ (ನಾ). - ಇತ್ರಾಂತ : ಗದಬಜಕಾರಮನಿದಿರಿರೆ ಮೊದಲ ಪದಂ 
ತಾಂ ಕೃದಂತಮಾಗಿರೆ ದೊರೆಕೊಳ್ವು ನನುಸ್ವಾರಮದಂತದೊಳಿದಂತದೊಳ್‌ 
ಕರ್ಮಧಾರಯಂ ಬರೆ ಬಹುಳಂ (ಕಮದ. ೧೭೦). [ಸಂ.] 
| ಇದಂದೇವ (ನಾ). ಈತನೇ ದೇವ: ಇದಂದೇವ (ಇದಂದೇವನೆಂದೀ 
ತನೆ ದೇವನೆಂದರ್ಥಂ) (ಶಮದ. ೮೧ ಪ್ರಯೋ). ([ಸಂ.) 
; ಇದಕಳೊ "ಇದೆಕೊಳ್‌' ನೋ. 
| ಇದಳೋ "ಇದೆಕೊಳ್‌' ನೋ. 
[ಇದಡು (ನಾ). ಇದಿರು; ಹಗೆ; 


| 
1 
1 
| 
| 
| 


ಪ್ರತಿಭಟನೆ (?): ಇದಡಿ (ರಿ) ನ 
ಬೋಳಿಕಂ ಕಳಕವಾರನೆ ಲಾಳನ ಲೀಲೆ ದೂರಮಾದುದು ಮಲೆ ಪರ 
ಕಡಂಗಿ ತಲೆದೋಜದೆ (ಎಇ. ೫೪, ೧೦೧-೭ ; 1084), 

[< ಇದಿರ? , / ತಮಿ, ಇದಡಿ ಎ ಎಮ್ಮೆ] 


ಇದಮಿತ್ತಂ ೭೬೬ 
ಇದಮಿತ್ಸ 0 (ಅ). ಇದು ಹೀಗೆ: ಯಾವುದಾದರೂ ಒಂದು ವಿಷಯದಲ್ಲಿ | i 
ಇದಖತ್ತ ೦ ಎಂದು ಯಾವುದೇ ನಿರ್ಣಯನನ್ನು ಕೊಡಬೇಕಾದರೂ | | 
ಪರ್ನಾಸರ ವಿವೇಚನೆಯನ್ನು ಮಾಡಬೇಕು (a | 
[ಸೆಂ. (ಇದಂ + ಇತ್ತಂ)) | 
ಇದಾನೀಂತನ (ಗು). ಈಗಿನ; ಈ ಕಾಲದ: ಜನನಾಥಂ ಜಗದೇಕನಲ್ಲಿ , 
ಕಟಕೋಸೂಧ್ಯಾಯಂನಾ ನಾಗವರ್ಮನಿದಾನೀಂತನ ಶರ್ವನರ್ಮನೆ ಗಡಂ. 
ಜನ್ನಂಗುಪಾಧ್ಯಾಯಂ (ಅನಂಪು. ೧-೩೪). ([ಸಂ.) 
ಇದಿಕೊ "ಇದೆಕೊಳ್‌' ನೋ. 
ಇದಿಗೊ "ಇದೆಕೊಳ್‌ ' ನೋ. 
ಇದಿನಿಸು (ನಾ). ಒಂದು ಊರಿನ ಹೆಸರು: 


5; 


ತೆಜುಕಾಹು ಹ 
ಗ್ರಾಮದ (ಸೌಇಎ. ೧೯೪೬, ಭಟ್ಕಲ್‌. ೩೪೨-೧೦ ; 1005). (3) | | 
ಇದಿರ್‌, ಇದಿರು, ಇದುರು (ನಾ). ೧. ಅಭಿಮುಖ; ಸಮ್ಮುಖ ; | 
ಎದುರಾಗಿರುವುದು: ಅರ್ಗ್ವಮ್ಚಿಡಿದು ಬನ್ನಿದಿರ್ಗೊಣ್ಣುಯೆ ವೀರ, 
ಲೋಕಕ್ಕೆ ಸನ್ಹೋನ್‌ (ಎಕ. i ಸ ೧೦-೯ ; 800) ; ಎಸೆವುದು | | 
PS as ನಗಮಿದಿರೊಳ್‌ (ಕಾದಂಪೂ. ೬೨೭); ಪೆರ್ಮಡು |15 
ಗಳೊಳಿದಿರುಂಬಟಿಯುಖಾಸಿಸುತ್ತುಂ (ಅಜಿಪು. ೧೧-೧೦ ವ); ಗಂಗಾ! 
ನಂದನಂಗೀ ಹದನನಜುಹಲು ಬಂದನಿದಿರಾಗಿ (ಕುವ್ಯಾ ಭೀ. ೧-೧೭). | 
೨. ಪ್ರತಿಭಟನೆ ; ತಡೆ; ವಿರೋಧ : ತನಗಿದಿರನದಿರದೊಡ್ಡಿದ ವಿದ್ವಿಪ್ಟ | 
ಬಲಂ ನೋಡೆ ನೋಡೆ ಕರಗುವುದಜರಂ ವಿದ್ವಿಷ್ಟವಿಬೂ 
೧೪-೩೭ ವ) ; ಪರೆಸೈನ್ಮಾರಣ್ಯ ದಾವನೆನಿಸಿದ ನಿನಗೊಂದಿದಿರುಂಟಿ ಪೇಳ್‌' |20 
(ಗಿರಿಕ. ೬-೨೭). ಇದಿರು: ೧. ಕೋಲಗುರುವಿನ ಮರಣವಾರ್ತಾ ಕಾಲ 
ಸರ್ಪನ ತಂದು ಸಂಜಯ ಹೇಳಿಗೆಯನೀಡಾಡಿದನು ಧೃತರಾಷ್ಟ್ರ ನಿದಿರಿನಲಿ 
(ಕುವ್ಯಾ ಕ. ೧-೧); ಮಂಗಲೆಯ ಕುವರಿ ನರ್ತಿಸಿದಳಂತಾ ಸರ್ವ 
ಮಂಗಕೆಯ ಪತಿಯಿದಿರಿನೊಳು (ಸೌಂದಪು. ೮-೧೩) ; ಗೋಡೆಗೆ ಇದಿರಾಗಿ 
ನಾಟ್ಯ ವನಾಡಲು ನೋಡಿ ಸುಖಿಸಬಲ್ಲುದೆ (ಪುರಂದ. ೧-೧೫೬-೩). 
೨. ನಿನ್ನಾನೆಗಳಿಗಿದಿರಾವನೈ ಧೃತರಾಷ್ಟ್ರ (ಕುವ್ಯಾಡ್ರೋ. ೨-೪೫) ; ಇಜಕಿತ 
ಕಿನಂಾರಿದಿರಹರು ನಿನ್ನು ರವಣೆಯನಾರಾನುವರು (ಕುವ್ಕಾ ಕ. ೧೧-೨೩); 
ಕರಿಗಳನು ಮುಜಂದಿಡುವ ಸಿಂಹಕೆ ನರಿಗಳಿದಿರೇ ತಾನು ನನುಗಂತರನೆ| 
(ನಳ ಚ. ೨-೧೮). ೩. ಎದುರಿನಲ್ಲಿರುವ ವ್ಯಕ್ತಿ ಅಥವಾ ವಸ್ತು: | 
ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸಹೋಹುದೀ ಮನವು (ಬಸವ. | 
| 
| 
| 


25 


30 
೩೮) ತನ್ನ ಬಣ್ಣಿಸಬೇಡ ಇದಿರ ಹಳಿಯಲುಬೇಡ (ಬಸನ. ೨೩೫) ; ತನ್ನಿಂ 
ದಲದೆನೆಂದಡೆ ಸ್ವತಂತ್ರಿಕೆ ಇಲ್ಲ; ಇದಿರಿಂದಟಾದೆನೆಂದಡೆ ಪರತಂತ್ರಿ ಶ್ರಿಯಲ್ಲ. 
(ಮೋಳಿಮಾ. ೯-೩೧). `ಇದುರು: ೧. "ಇದುರುಬದುರು' ಪರಾ. | 
ಇದಿರಂನಡೆ, ಇದಿಕೆನಡೆ - ಎದುರಾಗಿ ಹೋಗು; ಎದುರಿಸು; : | 
ಪ್ರತಿಭಟಿಸು : ವೈರಿ ಬಲಕ್ಕೆ ಇದಿರಂ ನಡೆದು ಸತ್ತು ಯಶವಂ ಪಡೆದಂ 135 | 
(ಎಕ. ೩1, ಚಳ್ಳಕೆ, ೬-೩; 5) ; ಬಾಳ ಕಿಟ್ಟು ಇದಿರೆನಡೆದು ತಟ್ಟು ಸತ್ತ ! 
(ಸೌಇಇ. 120-1, ೬-೧೧; 9ನೆಯ ಶತ). ಇದಿರೆಂನೋಡು = ನಿರೀಕ್ಷಿಸು: | 


| 
ಎ ಲ್ಲಿ ವೊಕ್ಕೊ ಡಂ ಕೊಂಡುಬಂದಪೆನೆಂದು ಬಗೆಯದಿದಿರಂನೋಡುತ್ತಿ ಡಿ | 
| 


ಮಿಂದು (ಸಂ. ೭-೩೭ ವ). ಇದಿರಂಬಗೆಎ ವಿರೋಧವನ್ನು | 
ಯೋಚಿಸು. ಇದಿರಂಬರ್‌ - ಎದುರಾಗಿ ಬಾ: ಮರದ ಕೆಳಗೆ ಬೋನ [40 
ಮನೊಡ್ಡಿರ್ದಿದಿರಂ ಬಂದು (ವಡ್ಡಾರಾ. ೮೯-೧೭) ; ನಾಲ್ಕುಂ ಲಾವಗೆ | 
ಗಳಗ್ಗ್ನಿಸೂಕ್ತಂಗಳನೋದುತ್ತುಮದಿರದಿದಿರೆಂ ಬರೆ (ಪಂಪಭಾ. ಎಡ ತ 
ಬಡ ಬಟಾ ಮುಂದೆ ಮತ್ತು ಹಿಂದೆ: ಕೂಟ ಶಾಲ್ಮಲಿಗಳ | 
ನಡರವೇಟ್ಟು ಇದಿರಂಬಆಿಯನುರ್ಚುವರುಂ (ಆದಿಪು. ೫-೮೫ ವ); 
ನೀಡುಖುದಿರಂಬಟ್‌ಯಂ ಪುದಿದಿರ್ದ್ಭುಮಂತ ವಳ" ಮುನಿದು] 48 


ನಿಲಲೈ . ಎಡೆಯಾಡಿದ ಪಾಂಗಿದೊಂದು (ಜ ಗವಿ. ೫-೨೯). 


320... 


ಇದಿರಿಡು 


ಇದಿರಮನಂ - ಎದುರಿಗಿರುವವನ ಮನಸ್ಸು, --ಅಭಿಪ್ರಾಯ : 
ಇದಿರ ಮನಮೇನೆಂದಜಕಿಯದೆಳಸದಿರ್‌ (ಕಾದಂಉ. ೫೬೭) ; "ಪರ 
ಹೃದಯ ” (ಕಾದಂಉ. ಅಡಿಟ). ಇದಿರಹಜಕಿ ಎ ಎದುರಿಗಿರುವುದನ್ನು 
ಕತ್ತರಿಸು, ಪರಿಹರಿಸು: ತನ್ನ ಮಆಕಿದು ಇದಿರಹಜಾದು ಇರಬಲ್ಲರೆ 
ಆತ ಭಕ್ತ (ಅವಚಂ. ೨೧೬-೯೭೭). ಇದಿರುಹಾಕಿಕೊ - ವಿರೋಧ 
ಕಟ್ಟಿಕೊ: ಯಾರು ಯಾರನ್ನೋ ಇದಿರುಹಾಕಿಕೊಳ್ಳುವುದರಲ್ಲೇ ಜನ್ಮ 
ನೀಗಿದ ಹುಡುಗಿ ಸಾವಿನಲ್ಲೂ ಯಾರನ್ನೋ ಇದಿರುಹಾಕಿಕೊಂಡಿತ್ತು 
(ಮೂರುದಾ. ೩೪೪). 
[ದೇ ॥ ತಮಿ. ಮಲ. ಎದಿರ್‌; ತುಳು. ಎದುರು; ಕೊಡ. 

ಎದಿಕೆ ; ತೆಲು. ಎದುರು] 

ಇದಿರಪ್ಪು (ಕ್ರಿ). ಎದುರಾಗಿ ನಡೆದು ಆಲಿಂಗಿಸು : ವಂದಿಸಿದೊಡಿ 
ದಿರಪ್ಪಿದನು ಬಳಿಕೆಂದನವನೊಡನೆ (ಕುವ್ಯಾಆ. ೧೯-೪೬). 

[ಇದಿರು (ಆ ಇದಿರ್‌) * ಅಪ್ಪು) 

ಇದಿರಾಗು (ಕ್ರಿ). ೧. ಎದುರಿಗೆ ಬರು: ದ್ರೋಣನಿದಿರಾಗಿ ಧರೆಣಿಪನ 
ಸತ್ವರಿಸಿ ನೆಲೆಯುಪ್ಪರಿಗೆಗೊಯ್ದನು (ಕುವ್ಯಾದ್ರೋ. ೮-೫೬). ೨, ಪ್ರತಿ 
ಭಟಸು : ಮುನಿದಿದಿರಾಗೆ ಶರಣ್ಟುಗೆ (ಎಇ. 20111, ೩೩೦-೧೦ ; 929) ; 
ಅವಂಗಿದಿರಾಗಿ ಬರ್ದುಂಕುವನ್ನೆ ರಾರ್‌ (ಧರ್ಮಾಮೃ. ೪-೨೩೭); 
ಇದಿರಾದರಿಭೂಪಾಲರ ಮದದಬೂನೆಯ ಕೊಂಬನುಡಿದು (ಎಕ. ೪, ಅರಸೀ. 

1177); ವೃಥಾ ಕಳಕಳಿಸಿ ನುಡಿನರೆ ಮಾನ್ಯರೆನುತಿದಿರಾದನಾ 
ದ್ರುಪದ (ಕುವ್ಯಾದ್ರೋ. ೨-೫೧) ; ಇದಿರಾಗಲೆನಿತುಂಟು ನೂರು 
ಯೋಜನ ಮಾತ್ರ (ವೆಂಕಾರಾ. ೫-೧-೧೮). ([ಇದಿರ್‌ + ಆಗು] 

ಇದಿರಾಡು (ಕ್ರಿ). ಪ್ರತಿಭಟಿಸಿ ಮಾತನಾಡು; ವಾದ ಹೂಡು: 
ಕಟ್ಟಿಳವಿಯಲಿ ನಿಂದಿದಿರಾಡುವಹಿತನ ಕೊಟ್ಟುದಿಲ್ಲೆಂದು ಚಿಂತಿಸಿದ 
(ಮೋಹತ. ೨೦-೪೭) ; ಆಡದಿರು ಮನದನ್ನೆ ಎನಗೆ ಇದಿರಾಡದಿರು 
(ನಾದಲೀ. ೬೩-೨). [ಇದಿರು (ಆ ಇದಿರ್‌) + ಆಡು] 

ಇದಿರಾನ್‌ (ಕ್ರಿ). ವಿರೋಧವಾಗಿ ನಿಲ್ಲು; ಎದುರಿಸು: ಇದಿರಾನ್ತ ವಿರೋ 
ಧಿಗೆ ರಾಮಚಂದ್ರನೆಂಬುದು (ಇಎ. 2೭1, ೧೬೫-೨೮ ; 692) ; ಗಜೆಗೊಳೆ 
ಭೀಮಸೇನನಿದಿರಾಂತು ಬರ್ದುಂಕುವ ವೈರಿಭೂಭುಜಧ್ವಜಿನಿಗಳಿಲ್ಲ 
(ಪಂಪಭಾ, ೯-೫೨); ತನಗದಿರದಿದಿರಾಂಪರೊರ್ವರುವುಂ ಕಾಣದೆ 
(ಪಂಚತಂ. ೪೬-೭) ; ಉಣದಿದಿರಾನ್ನರಂ ತಜಕದ ವೀರಭಟಾಗ್ರಣಿ ಬಿಜ್ಜಿ 
ಗಂಗೆ (ಎಕ. ೪111, ಸಾಗರ. ೧೦೮-೮ ; 1042) ; ಎನಗಿದಿರಾಂಪವರಾರ್‌ 
ಮೇದಿನಿಯೊಳ್‌ (ಧರ್ಮಾ ಮೃ. ೪-೨೫೧) ; ರಿಪುಚಾತುರಂಗಕಿದಿರಾತು 
ರಣದೊಳರ್ಳ ಗೆಲ್ವೆನಹಿತರಂ (ಜೈಮಿಭಾ. ೨-೩೯). [ಇದಿರ್‌ + ಆನ್‌] 

ಇದಿರಿಕ್ಕು (ಕ್ರಿ). ೧. ಪ್ರತಿಕೂಲವಾಗು. ೨. ಎದುರಿಗೆ ಇರು; 
ಸಮ್ಮುಖವಾಗು. ೧, ೨: ನುಡಿಯೆರಡಿಲ್ಲ ಕೊಡಲು ರಾತನಲ್ಲ ನಿನ್ನೊಡ 
ನಿದಿರಿಕ್ಕಬೇಡೆಂದು ಒಡತಿಗೆ ಬುದ್ಧಿಯ ಹೇಳಿದಳಾ ನುಡಿ ಕಡುಹಿತನಾ 
ಯಿತವನಿಗೆ (ಕಂನನಿ. ೬-೧೩೩). ೩, ಮುಂದಿಡು: ಉದುರಿದ ಕಳಿ 
ವಣ್ಣ ಪೊಟ್ಟಿಣಂಗಳ ತಂದು ಇದಿರಿಕ್ಕಿದರು (ಮೋಹತ. ೧೯-೭೨). 

[ಇದಿರ್‌ + ಇಕ್ಕು] 

ಇದಿರಿಡು (ಕ್ರಿ). ೧. ಸಮ್ಮುಖವಾಗು ; ಪ್ರತ್ಯಕ್ಷವಾಗು : ಇಂತು ತನ್ನ 
ಅಜ ವಿನ ಮುಂದೆ ಇದಿರಿಟ್ಟು ತೋಲುವ ಪರವಸ್ತುವಿನಲ್ಲಿ (ಶೂನ್ಯಸಂ. 

ತೆಜಹಿಲ್ಲದ ನಿಜವು ತನ್ನಲ್ಲಿ ತಾನೇ ವೇದ್ಯನಾಗಿಪ್ಪುದಲ್ಲದೆ 

ಇದಿರಿಟ್ಟು ತೋಣದೆಂಬ ಅಜ್ಞ್ವಾನವಿದೇನೋ (ಶೂನ್ಯಸಂ. ೧೪-೧೯); 

ತನ್ನ ಸರ್ವಾಂಗದಲ್ಲಿ ನೆಲಸಿ ಪ್ಪ ಇಷ್ಟಮಹಾಲಿಂಗದೇವಂಗೆ ಕೊಟ್ಟು 

ಕೊಂಬುವಂಥಾದ್ದೇ ಇದಿರಿಟ್ಟು ಜಂಗಮ ಪಾದೋದಕ ಪ್ರಸಾದವ 


[ತ್‌ 
ಕೊಂಬ ಆಚರಣೆಯ ನಿಲುಗಡೆಯು ನೋಡಾ (ಮಹಾದೆಳ. ೨೯-೬). 


೬೨-೨೧ , 


೨೩-೧೪); 


ಇದಿರಿಸು ೭೬೭ 


೨. ಪ್ರತಿಭಟಿಸು; ವಿರೋಧಿಸು : ಮುಖೇಂದುವಿಂದುವಿಂಗಿದಿರಿಡೆ | 
ಕಾಂತೆ ಮಿಂಚು ಪೊಳೆದಾಡುವವೊಲ್‌ ಪೊಳೆದುಯ್ಕ ಲಾಡಿದಳ್‌ (ಜಗನಿ. | 
೧೬-೧೧೩) ; ಇದರಿಂದ ತಪ್ಪಹುದರಸುತನಕತಿಹಾನಿಯಿದನು ನೀನೇ ಬಲ್ಲೆ | 
ಯಿದಿರಿಟ್ಟು 'ಮಾಡೂಡಿ ಬೆದಜಸುವೆ ನನ್ನನೆನಬೇಡ (ಸಮ್ಯಕ್‌. ೧-೫೦). 
[ಇದಿರ + ಇಡು] 
ಇದಿರಿಸು (ಕ್ರಿ). ಎದುರಾಗು; ಪ್ರತಿಭಟಿಸು: ನಿಲ್ಲದಿದಿರಿಸಿಕೊಂಡು | 
ಚೌಪಟಮಲ್ಲ ತಿರುಗಿದ ಸೊಕ್ಳಿದೆನೆನುತ್ತಲ್ಲಿ ಕೀಲಿಸಿ ಶಸ್ತ್ರಶರದಲಿ ಬಲಿಯ | ' 
ನಮರೇಂದ್ರ (ಕುವ್ಯಾ ಆ. ಭಾ ೯-೨೭); ಹಿಂದೆ ರುದ್ರ ದೇವನನ್ನು | | 
ಇಓರಿಸಿದರಸು ಈತನೇ (ರಾನಿಜ. ೧೨೦). [ಇದಿರ್‌ + ವಟಿ] | 
ಇದಿರೀಸು (ಕ್ರಿ). ಪ್ರವಾಹಕ್ಕೆ ಎದುರಾಗಿ ಈಜು: ಎಚಕಿವ ತೊಆಕಿಯ |10' 
ನಿದಿರ£ರೀ]ಸುವುದೆಲ್ಲಿ ಯ ಗಾಂಪು (ಆದಿಪು. ೧೨-೧೦೮) ; ಅಂತಾ ಪ್ರಭಾ! 
ಪೂರದೊಳ್‌ ಭರದಿಂ ತಾನಿದಿರೀಸುವಂತೆ ನಡೆದಂ ಭೂಪಾಲವಿದ್ಯಾ ಧರಂ ; 
ಪೆರ್ವೊನಲಿಂಗಿದಿರೀಸುವನುರ್ವರೆಯೊಳು ಹ 
ಮೆಂಬ ಗಾಂಪನ ತೆಜದಿಂ (ಧರ್ಮಾಮೃ. ೫-೨೨೯). 
[ಇದಿರ್‌ + ಈಸು] 


(ಕಾದಂಪೂ. ೧೦೧೧) ; 


|15, 
ಇದಿರು "ಇದಿರ್‌' ನೋ. 
ಇದಿರುಗಟ್ಟು, (ಕ್ರಿ). ೧. ಪ್ರತಿಭಟಿಸಿ ನಿಲ್ಲು. ೨. ಎದುರು! 
ಮಾಡಿಕೊ: ಸಣ್ಣಪುಟ್ಟಿವರನ್ನೆಲ್ಲಾ ಇದಿರುಗಟ್ಟಕೊಂಡು ಹೋಗ | 
ಬಾರದು; ಗೌರವಕ್ಕೆ ಹಾನಿಯಾಗುತ್ತದೆ (ರೂಢಿ). 
[ಇದಿರು (ಆ ಇದಿರ್‌) + ಕಟ್ಟು] 
ಇದಿರುಗಟ್ಟು (ನಾ). ೧. ಮನೆಯ ಮುಂಭಾಗದ ಕಟ್ಟಡ! | 
ಮುಂಗಟ್ಟು, ಜಗಲಿ ಮುಂತಾದುದು: ಮುದ್ರಿಕೆಯಂ ಬೊಟ್ಟ | | 
ನೊಳಿಟ್ಟುಕೊಂಡು ಪೋಗಿ ಸತ್ಯವತಿಯಿಪ್ಪರಸನ ಮನೆಯಿದಿರುಗಟ್ಟನ 
ಭದ್ರದ ಮುಂದಣ ಜಗತಿಯ ಕಾಕ ಕುಳ್ಳಿರ್ದಾಗಳ್‌ (ಪುಣ್ಯಾ | 
೬-೧೧ ವ). ೨. (ಕರಾ) ಅಡ್ಡ ಬಾಗಿರುವುದು: ಇದಿರುಗಟ್ಟ ಸನಂ] 
ರಿಂದ ಆ ಸ್ಥಳ ಮನೆ ಕಟ್ಟಲು ಯೋಗ ನೆಲ್ಲಿ (ರೂಢಿ). |; 
[ಇದಿರು (ಆ ಇದಿರಾ) + ಕಟ್ಟು] | 
ಇದಿರುಗಾಣ್‌, ಇದಿರುಗಾಣು (ಕ್ರಿ). ೧. ಇದಿರಿನಲ್ಲಿ ಕಾಣು J 


20 


ಸಮ್ಮುಖದಲ್ಲಿ ನೋಡು. ೨. ಮುಂದುಗಾಣು : ನರನಿವನು ಮಗ 
ನಿದಿರುಗಾಣದೆ ಹಿರಿದನೇಜಕಿಸಿ ನುಡಿದನಿದ ಪತಿಕರಿಸಚೇಹುದು 3 
ನಿನ್ನ ಕರುಣವೆ ಹರಣವೆಮಗೆಂದ (ಕುವ್ಯಾದ್ರೋ. ೯-೩೧). | 
[ಇದಿರು (ಆ ಇದಿರ್‌) + ಕಾಣ್‌] | 
ಇದಿರುಗಾಣು !ಇದಿರುಗಾಣ್‌' ನೋ. | 
ಇದಿರುಗಾಯ (ನಾ). ಎದುರಾಗಿ (ಕಣ್ಣಿಗೆ) ಕಾಣುವ ಗಾಯ: | 
ಇದಿರುಗಾಯೆಡೆ ಪೂತ ಮುಳ್ಳುತ್ತುಗದಂತೆ ಕದನದೆ ನಂಜೇಂದ್ರ ಮೇಆಕೆದ! 35 
(ಕಂನವಿ. ೧೯-೮೦). [ಇದಿರು (ಆ ಇದಿರ್‌) + ಗಾಯ] 
ಇದಿರುಗೊಯಿಲು (ನಾ). ಎದುರು ಪೆಟ್ಟು; ಎದುರೇಟು: ಅನಿಮಿಷ 
ದಿಂದ ಬಹಿರಂಗದ[ವಧಾ]ನ ತಪ್ಪಿ ಇದಿರುಗೊಯಿಲು [ಪಾಕಾಂ. ಗೋಲು, | 
ಗೊಯಿಲೆ] ತಾಗಿ ಪುರ್ಬೊಡೆದು ಕಣ್ಣು ತಣಿದು (ಬಸವ. ಕ. ೧೩೩೪). | 
[ಇದಿರು (ಆ ಇದಿರ್‌) + ಕೊಯಿಲು (<£ ಕೊಯ್ಲು) 
ಇದಿರುಗೊಳ್‌ "ಇದಿರ್ಗೊಳ್‌' ನೋ. | 
ಇದಿರುಗ್ಗಡಣೆ (ನಾ). ಸಮ್ಮುಖದಲ್ಲಿ ಅಥವಾ ಎದುರಿಗೆ ಕೂಡಿ | | 
| 
[| 
| 
| 
| 
| 


| 
| 
| 
| 
| 
| 
( 
| 


40 


ಘೋಷಿಸಿ ಹೇಳುವ ಬಿರುದು ಮುಂತಾದುವುಗಳ ಘೋಷಣೆ: 
ವೀರರಿದಿರುಗ್ಗಡಣೆಗಳ ಕೈ ವಾರಿಗಳ ಮಾಣಿಸುತಲೈತಹ ನಾರಿಯರ ರತುನಾ | 
ರತಿಯ ತಳಿಗೆಗಳ ಜೂ (ಕುವ್ಯಾದ್ರೋ. ೮-೧೨). 45 


[ಇದಿರು (ಆ ಇದಿರ್‌) + ಉಗ್ಗಡಣೆ) | 


ಇದಿಕೆಡೆಗೆಡು 


| ಇದಿರುತ್ತ ರೆ (ನಾ). ಎದುರು ಮಾತು; ಪ್ರತಿಯಾಗಿ ಹೇಳುವ 
ಮಾತು ; ಪ್ರತಿಭಟನೆಯ ಮಾತು; ಪ್ರತ್ಯುತ್ತರ: ಗುರುವಿನೊಳಿ 
ದಿರುತ್ತರವಆಯದೆ ತನು ಕರಗಿ ಕೊರಗಿ (ಶಿವಗೀ. ೯೬-೪೬೪) ; ಎಂಬ 
ಡಿದಿರುತ್ತರವಲೇ ಗರಳಾಂಬುಜದ ಪರಿಮಳಳೆ ಗರುಡನು ತುಂಬಿಯಾದರೆ 
ಸೇರುವುದಲೇ ಸಾಕದಂತಿರಲಿ (ಕುವ್ಮಾದ್ರೋ.-೯-೪೪). 

(ಇದಿರು (ಆ ಇದಿರ್‌) + ಉತ್ತರ] 

'ಇದಿರುದಂಡು (ನಾ). ವೈರಿಸೇನೆ; ಪ್ರ ಪ್ರತಿಸೈನ್ಯ : ಏಳಿಗೆಯ ಭುಜಶಕ್ತಿ 
ಯಿಂದೆ ದುರ್ಗಕ್ಕೆತಂದೆ ತೂರ್ಯರವದಿಂದೆ ಇದಿರುದಂಡನು ಬಿಟ್ಟು 
ಒದಗಿ PNA ಕದನವನು ಗೆಲಿದೆ ಹನಿ್ಮಾರ ಭಲರೆ ಮೊನೆ 
ಗಾರ (ಚಿತ್ರಪಾ. ೫೦). [ಇದಿರು (೮ ಇದಿರ್‌) + ದಂಡು] 

' ಇದಿರುದಲೆ (ನಾ). ೧. ಪ್ರತಿಭಟನೆ; ವಿರೋಧ. ೨. ಎದುರಾದ 
ತಲೆ, "ಇದಿರುದಲೆವಾತು. ಪರಾ. (ಇದಿರು (ಆ ಇದಿರ್‌) + ತಲೆ] 

ಇದಿರುದಲೆವಾತು (ನಾ). ೧. ಪ್ರತಿಭಟನೆಯ ಮಾತು ; ವಿರೋಧದ 
ಮಾತು. ೨. ಎದುರಾದ ತಲೆ ಎಂಬ ಮಾತು: 0,೨. ಅಣಕಿಮುಜಕಿ 
ಗಳೆಂಬ ನುಡಿ ನಾಡೆ ಭೂಧರಕುಲಂಗಳೊಳಿದಿರುದಲೆವಾತು ಕನ್ನಡಿಯೊ 
ಳಲ್ಲದಾ ನಾಡೊಳಿಲ್ಲ (ಭಾವಚಿಂ. ೨-೫). 
[ಇದಿರುದಲೆ-- ಮಾತ್ತು ; ಇದಿರು (ಆ ಇದಿರ್‌') + ತಲ್ಮೆ * ಮಾತ್ತು] 
ಇದಿರುನುಡಿ (ನಾ). (ಕರಾ). ಕರಾರು; ಪರಸ್ಪರ ಒಪ್ಪ ಂದದ 
ಮಾತು ; ಒಡಂಬಡಿಕೆ (8). [ಇದಿರು (ಆ ಇದಿರ್‌) + ಬಡ] 
ಇದಿರುಪಾಯ್‌ (ಕ್ರಿ). ಎದುರಾಗಿ ನುಗ್ಗು: ಕೊಂಗೊಣಿ ಪೃಥುವೀ 
ರಾಜ್ಯಂಕೆಯೆ ದುರ್ಶ್ವಿನೀತೆಜಕಿ ಅಪ್ಪೊರ್‌' ಕೊಸರು ಪುಲ್ಕಾಜಕಿದಿದಿರುಪ 
[ಪಾ ಯ್ಹಗಿದಿಡಿದಿರುದಜಕಿನಾಮನ್ನಾದಿಗಳು ಪಗೊಳತ್ತೆ ಟ್ಛದಿನ್ವರು 
(ಮೈ ಆರಿ. ೧೯೩೦, ೩೬-೫; 800). 

[ಇದಿರು (< pd. + ಪಾಯಸ್‌] 

ಇದಿರುಮಲೆ (ಕ್ರಿ). ಪ್ರತಿಭಟಿಸು: ವೀರಭಕ್ತರಿಗಿದಿರುಮಲೆವವರಾ 
ಕೆನುತ್ತಂ ಗಹಗಹಿಸುತ EES ಚಿಮ್ಮುತ್ತೊಡನೆ ತಿರುಹುತ್ತ 
(ಬಸಪು. ೬೧-೩೨). [ಇದಿರು (ಆ ಇದಿರ್‌) + ಮಲೆ] 

ಇದಿರುವರ್‌ "ಇದಿರ್ವರ್‌' ನೋ. 

ಇದಿರುಹೊಣೆ (ನಾ). ಜಂಟ ಜಾಮಾನು,--ಹೊಣೆ (?): ಒಕ್ಕಲ 
ಊರುಗಳೂ ಓಡಿದಡೆ ಗಉಡಗಳುಂ ಯಿದಿರುಹೊಣೆಯ ಕೊ ಡ ಸಲ್ಲ 
ಹದಿನೆಂಟು ಸಮೆಯದವರೂ ಹೋಗಿ ಆ ಒಕ್ಕಲು ಊರನೂ ತಂಮ 
ಅವರು ಇದ ಊರಲ್ಲಿಯಿರಿಸಿ ರಾಜಾರ್ತ್ವವನೂ ತೀಆಕಸಿ ಕೊಡುವರು 
(ಸೌಇಇ. 120-111, ೪೩೩-೬೧ ; 1408). 

[ಇದಿರು (ಆ ಇದಿರ್‌) + ಹೊಣೆ] 

ಇದಿರೆಡೆ (ನಾ). ೧. ಎದುರುಗಡೆ ; ಮುಂಭಾಗ : ಅವರೆಚ್ಚ ಕೂರ್ಗಣೆ 
ಬರಲಿದಿಕೆಡೆಯಲ್ಲಿ ಸವಜ್‌ದ ಕೂರ್ಗಣೆಯಿಂದೆ ತೆವರಿದ ಪಟುಭಟರ 
ಸುವನೆಲ್ಲವ ಕಟ್ಟ ಕವರಿ ಕಾಲಗೆ ಸುಮರ್ಪಿಸಿದ (ಮೋಹತ. ೩೪-೮). 
೨. ಅವಕಾಶ; ಪಾತ್ರ: ಇಷ್ಟವನಚಿದು ಉಭಯದ ಗುಟ್ಟು ಕೆಟ್ಟಲ್ಲಿ 
ಎನ್ನೆ ಯ್ಯ ಪ್ರಾಯ ಇಮ್ಮಡಿ ನಿಃಕಳಂಕ ಮಲ್ಲಿ ಕಾರ್ಜುನನೆಂಬುದಕ್ಕೆ 
ಇದಿರೆಡೆ ಇಲ್ಲ (ಮದೇಮ್ಮ. ೨೮೭-೬೭) ; ನಾಣ್ನುಡಿಗೆ ಇದಿರೆಡೆಯಾಗದೆ 
(ಏಲೇಶ್ವ. ೧೭೨). (ಇದಿರು (ಆ ಇದಿರ್‌) + ಎಡ್ಕೆ) 

ಇದಿರೆಡೆಗೆಡು (ಕ್ರಿ). ಅವಕಾಶ ತಪ್ಪು; ಗುರಿ ಕೆಡು: ಜೀನನೆಂಬ ದೃಷ್ಠ 
ದಿಂದ ಆತ್ಮನ ಭೇದಿಸಿ ಪರಮಾತ್ಮನೆಂಬ ಸಕೀಲವ ಕಂಡು bd: 
ಕುಜುಹುಗೊಂಡು ಆ ಆಟವು ಇದಿರೆಡೆಗೆಟ್ಟಲ್ಲಿ ಎಣ್ಣೆಬತ್ತಿ ತೀರಿದ ಮತ್ತೆ 
ಬೆಳಗೆಂಬುದು ನಷ್ಟ ಅದು ಸಾಕಾರದ ಮಾತಿನ ಮಾಲೆಯಲ್ಲಿ ಅದು 
ಮೂಚೈ ೯ ಅಮೂಚೈ ೯ (ಮೋಳಿಮಾ, ೧೧೮-೪೬೫). [ಇದಿರೆಡೆ + "ಕೆಡು 


ಇದಿಕೆತ್ತು ೭೬೮ 


ಇದಿರೆತ್ತು (ಕ್ರಿ).೧. ಎದುರಾಗಿ ಹೋಗು; ದಂಡೆತ್ತಿ ಹೋಗು: “ಬಲಮ| | 
ಪೀಡಯನ್‌ ಪರಾನಭಿಷೇಣಯೇತ್‌-ಇದಿರೆತ್ತುಗೆ ? (ನೀತಿವಾ. ೨೯-೫೧); 
ಆಜಿಗಿದಿರೆತ್ತಿ ಬರೆ ಮಾಯಾಜೀವಿಯನಂದು ಕಂಡು ವಾನರಚಿ ಹ್ನಂ 
(ಪಂರಾಮಾ. ೧೦-೨೦) ; ಇದಿರೆತ್ರಿ ಕಾದಲು ನಿನ್ನ ಲೊ ಕನ ಮತ್ತೆ 
ಗೂಳಿಯ ತೆಗೆಸುವೆನು ಕೈ ಲಾಸಪುರಿಗಾಗಿ (ಸಂ ಸ್ರ ಪ. ೨೦-೫೬) ; ಹರಿಗೆ 
ಮುಳಿದಿದಿರೆತ್ತಿ ಬಹ ವ ಸ ಫರಿಯವೊಲು ಬರೆ (ಸಾಳ್ವ ಭಾ. ೧೨-೬೧). ! |” 
೨. ಬೇರೆ ಸ್ಥಳದಲ್ಲಿ ಎತ್ತಿ ಪೂಜೆ ನಡಸು: “ಏಕನಾಥಮ್ಮನನ್ನು 
ಇದಿಕೆತ್ತು - ನಿಕನಾಥಮ್ಮ ದೇವರ ನಿದ ಪೂಜೆಮಾಡುವುದು. | 
(ಆ ದೇವರ ಹೆಸರ ಹೇಳಿ ಬೇರೇ ಸ್ಥಳದಲ್ಲಿ ಆ ದೇವರ ಪೂಜೆ ಮಾಡು | 
ವುದು)” (ಚಿತ್ರಪಾ. ಕೋಶ); ಮಕ್ಕಳಿಲ್ಲದ ಕಾರಣ gs 
ದೇವರ ಇದ£ದಿ3ರೆತ್ತಿ ಸಕಲರೂ ದರ್ಶನ ಕಟ್ಟಿಕೊಂಡು (ಚಿತ್ರಪಾ. ೨೫ -| 
| 
| 


10 


[ಇದಿರು (ಆ ಇದಿರ್‌) * ಎತ್ತು] 
ಇದಿರೆಯ್ತೆರ್‌ (ಕ್ರಿ). ೬ ಇದಿರೆಟ್ಟಿರ್‌ : ಬೀಸುವ ಚೆನ್ನಸೀಗುರಿಗಳಿರ್ಕೆಲ 
ದೊಳ೯ ಮಿಳಿರ್ದಾಡೆ ನಾಡೆಯುಂ ಗೋಸಣೆನೆತ್ತ ಕಾರ್ಯಲಯ ರೆ | 
(ಪಾಕಾಂ. ರೇಟ್ನರೆ] ತಳರ್ದಂ ನನೆಯಂಬಂ (ಕಬ್ಬಿಕಾ. ೯೧). | 
[ಇದಿರ್‌ + ಎಯ್ತರ್‌] | 
ಇದಿರೆಟ್ಪರ್‌ (ಕ್ರಿ). ಎದುರಾಗಿ ಬರು; ಅಭಿಮುಖವಾಗಿ ಬಾ: | 
ಚಿನ್ನಸೀಗುರಿಗಳಿರ್ಕೆಲದೊಳ್‌ ಮಿಳಿರ್ದಾಡೆ ನಾಡೆಯುಂ ಗೋಸಣೆವೆತ್ತ | 
ರಾಯಂರಿದಿರ್ಕೇೆ] ಟ್ಲರೆ[ಪಾಠಾಂ.ರೆಯ್ತರೆ] ತಳರ್ದಂ ನನೆಯಂಬಂ 
(ಕಬ್ಬಿಕಾ. ೯೧). [ಇದಿರ + ಎಲ್ಡರ್‌] 20 
ಇದಿರೇಳು "ಇದಿರೇಟ್‌? ನೋ. 
ಇದಿರೇಳುಹ (ನಾ). ಗೌರವದಿಂದ ಎದುರಾಗಿ ಎದ್ದು ನಿಲ್ಲುವುದು: 
“ಪ್ರತ್ಯುತ್ಯ ಮ, ಪ್ರಯೋಗ, ಇದಿರೇಳುಹ ” (ನಾಚಿರಾ. ಕಿ). 
[ಇದಿರೇಳು (ಆ ಇದಿರೇಟು್‌) + -ಹೃಸ 
ಇದಿರೇಜಕಸು (ಕ್ರಿ). ಎದುರಾಗಿ ನುಗ್ಗಿಸು: ನಡೆಯಿಪ ಪೊಳೆಯಿಪ |28 
ದೂವಾಳಿಪ ಪೊಂಮಡಿಸಿದಿರೇಖರಿಪಡ್ಡಂಬರಿಯಿಪ . .. ವಾಹಳಿತನದೊಳ್‌ | 
(ರಾಜಶೇ. ೬-೧೧ ವ) ; ಪರಿಯಿಪ ನೆಟ್ಟನಟ್ಟು ವಿದಿರೇಜಕಿಪ ಪಾರಿಪ ಕೀಳ್ತು | 
ದಾಂಟಪ.., ಪಂಚಧಾರೆಯೊಳ್‌ ಪರಿಣತಿದೋರ್ಪ ವಾಹಳಿತನಂ 
(ರಾಜಶೇ. ೧೩-೮೨). (ಇದಿರೇಜು + -ಇಸ್ಕು] 
ಇದಿರೇಣು (ಕ್ರಿ). ೧. ಎದುರಾಗಿ ನುಗ್ಗು ; ಅಭಿಮುಖವಾಗಿ ನುಗ್ಗು : [so 
ಅತಿಪ್ರಯತ್ನೆದಿನೊಯ್ದರ್‌” ತರಂ ತೆಗೆದೆಳನಿಲ್ಲದೆ ಬಂದ | 
SS (ಕಾದಂಪೂ. ೭೮೩); ನಾಹಿನೀತೀರಮಂ | | 
ಮಾಂಗಳಿದಿರೇಜೌದುವು (ಅನಂಪು. ೯-೧೬ ರ); ಹೋದಡಪಜಯವೋಡ | | 
| 
( 


15] 


| 
| 
| 
| 
| 


ದಿದಿರೇಆದಡೆ ಜಯ (ಬಸಪು. ೫೦-೩೮); ಕೊಂದರಿದಿರೇಜುವ ಚತುರ್ಬ | 
ಪ್ರಕಟ! 155 


ei 


Se 


ಲವ (ಕುವ್ಯಾಕ. ೪-೧೭). ೨. ಎದುರಾಗಿ ಕಾಣಿಸಿಕೊ; 
ವಾಗು : ನರೆ ತಲೆದೋಜಕಿ ಮೆಯ್ಯ ಸಿರಿ ಪಾಜಕ ಕಳೇವರಮೆಯ್ದೆ 
ಮಚ್ಚರದಿನಡರ್ತು ಕಾಳನಿದಿರೇಜ5 ತನೂದರಿ ನೋಡಿ ಕಾಲಕೆ ಬರ್ಪುರು! i 
ತರಮಪ್ಪ ಮುಪ್ಪಡಸದನ್ನೆಗಂ (ನೇೇಮಿಫು. ೨-೧೧೧); ತೆರೆಮಸಗಲ್‌ | | 
ಸುಖಾಶ್ರುವಿದಿಕೇಟುತಿರಲ್‌ ಪುಳಕಂ ಬೆಮರ್‌ ಕರಂ ಪರಿಯಿಡೆ (ಪಂಪಾಶ. | 
೬) ; ನನನೀಳ ಕಾಂತಿಯಿಂದಿದಿರೇಜಂತಿರೆ ಬಾಸೆ (ಬಸರ. ia 
ಮುಗಿಲಿದಿರೇಜಕೆ ಶಿಖಿ ಹರುಷವೇಜಕಿ... ಕಾರ್ಮುಕನೇಜತೆ: 
(ಸಾಳ್ಚಭಾ. ೧೬-೧೮). (ಇದಿರ್‌ + ಏಜ) | 
ಇದಿರೇಲಾ್‌, ಇದಿರೇಳು (ಕ್ರಿ). ೧. ಎದುರಾಗಿ ಎದ್ದುಬರು; ಗೌರವ | | 
| 
| 
i 


ಮಾಟ 


ದಿಂದ ಅಭಿಮುಖವಾಗಿ ನಿಲ್ಲು: ತ್ರಿದಶಾಸನಂಗಳೆಲ್ಲಾ i ಮ 
ದ್ದು ರುಗೆ ಬೇಗಮುಚ್ಚಾ ES NES ಪೇಟ ವೊಲ್‌ (ಆದಿಪು. |45 
ಪ್ರ ಇಂ); ಮದಲೇಖೆಯ ಬರವಂ ಕಂಡಿದಿರೇಲ್ಲು ಮುಂ (ಕಾದಂಉ. ೧೦೪); | 


ಇದಿರ್ಗೊಳಿಸು 


ಇದಿರೆಬ್ಬ ಭ್ಯಾಗತಪೂಜೆಯನೊಡರ್ಚಿ (ಜಗವ. ೫-೮೨). ಇದಿರೇಳು : 
೧. “ಅಭಿಹಾರಃ, ಅಭಿಗ್ರಹಣಂ - ಇದಿರೆದ್ದು ಈಸಿಕೊಳುಹ * (ನಾಚಿರಾ. 
ಕಿ); ಅರಸನನುಜರು ಸಹಿತ ಮುನಿಮುಖ್ಯರನು ಬಸವಂ ಘನಹರುಷದಿಂ 
ಕಾಣುತಿದಿರೆದ್ದು ಬಂದು ಸದ್ವಿನಯಮಂ ನುಡಿದು (ಚಿಬಪು. ೪-೧೯). 
೨. ಎದುರಾಗಿ ದಂಡೆತ್ತಿ ನಡೆ: “ಅಭಿಯೋಗಃ -ಇದಿರೆದ್ದು ಕಾಡುಹ” 
(ನಾಚಿರಾ. ಕಿ). ೩. (ರೋಮಾಂಚದಿಂದ ನವಿರು) ನೆಟ್ಟಗೆ ನಿಲ್ಲು: 
ನವಿರಿದಿರೆದ್ದು ತನುವಿನೊಳು ಪರಿರಾಜಿಸಲು (ರಾಘಚ. ೧೭-೬೪). 

[ಇದಿರ್‌ + ಏಲ್‌] 

ಇದಿರೊಂದು (ಕ್ರಿ). (ಗೌರವಾದರಗಳಿಂದ) ಎದುರುಗೊಳ್ಳು ; ಪ್ರೀತಿ 
ಗೌರವಗಳಿಂದ ಅಭಿಮುಖವಾಗಿ ಹತ್ತಿರ ಹೋಗು: ಆಕ್ಕಜಕಂದಿದಿ 
ರೊಂದಿ (ಪಾಕಾಂ. ರ್ವಂದು] ಪದಯುಗಳಕ್ಕೆಜಗೆ (ಬಸಪು. ೩೧-೨೯). 

[ಇದಿರು (ಆ ಇದಿರ್‌) + ಒಂದು] 

ಇದಿರೊಡ್ಡಣ (ನಾ). ಎದುರಿಸಿದ ದಂಡು; ಶತ್ರುಸೈನ್ಯ : ಕೃತಕ 
ಸುಗ್ರೀವಂ ಕೇಸರಿಯಂತೆ ಗರ್ಜಿಸುತ್ತುಂ ನಿರಂಕುಶಂ ಮುಟ್ಟಿ ವಂದನಿದಿ 
ಕೊಡ್ಡಣಮಂ (ಪಂರಾಮಾ. ೧೦-೧೯). (ಇದಿರ್‌ * ಒಡ್ಡಣ) 

ಇದಿಕೊಡ್ಡು 1 (ಕ್ರಿ). ೧. ಎದುರಾಗಿ ನಿಲ್ಲಿಸು; ಪ್ರತಿಭಟಿಸಿ ನಿಲ್ಲುವಂತೆ 
ಮಾಡು" ಹಗೆಯನೆನಗಿದಿರೊಡ್ಡಿ ಜುಣುಗಲು ಬಗೆದರೇ (ಕುವ್ಯಾದ್ರೋ. 
೧೯-೪೬). ೨. ಎದುರಾಗಿ ನಿಲ್ಲು; ಪ್ರತಿಭಟಿಸಿ ನಿಲ್ಲು; ವಿಘ್ನ 
ವನ್ನುಂಟುಮಾಡು : ಧುರದೊಳ್‌' ಬಂದಿದಿರೊಡ್ಡೆ ಕಂಸಹರನೊಡ್ಡಂ 
ತುತ್ತುವೆಂ (ಜಗನಿ. ೭-೩೭); ಉಗ್ಗಡದಿಂ ಬಂದಿದಿರೊಡ್ಡಿ ಬಾಟ್ವವರ 
ನೆಂದುಂ ಕಂಡುದಿಲ್ಲಿನ್ನೆಗಂ (ಕಬ್ಬಿಕಾ. ೧೭೨); ತಡೆಯದಿದಿರೊಡ್ಡೆ ಬಲ 
ವೆರಡೊಡನೆ ಕಾದಿದುದು (ಸಾಳ್ವಭಾ. ೧೩-೨). [ಇದಿರ್‌ * ಒಡ್ಡು] 

ಇದಿರೊಡ್ಡು, (ನಾ). ಪ್ರತಿಸೈನ್ಯ ; ಪ್ರತಿವ್ಯೂಹ : ಬಿಲ್ಬಡೆಗೆ ಬಿಲ್ಬಡೆ 
ವಾಜಿಗೆ ವಾಜಿ ತೇರ್ಗೆ ತೇರಣಿಗಣಿ ಕುಂತವಾಹಿನಿಗೆ ಕುಂತದ ವಾಹಿನಿ 
ವಾರಣಕ್ಕೆ ವಾರಣವಿದಿರೊಡ್ಡನೊಡ್ಡಿದುದು ಯಾ ದವ ಮಾಗಧ ಸೈನ್ಯ 
ಪಾಜಿಯೊಳ್‌ (ಜಗವಿ. ೭-೫೦). [ಇದಿರ್‌ + ಒಡ್ಡು] 

ಇದಿರೋಕೆರಿಕೆ (ನಾ). ಮೇಲಿಂದ ಮೇಲೆ ಬರುವ ಓಕರಿಕೆ; ಮತ್ತೆ 
ಮತ್ತೆ ತಲೆದೋರುವ ವಾಂತಿ: ಇದಿರೋಕರಿಕೆಗೆ : - ನಿಂಬೆಯ ಬೀಜ, 
ಏಲಕ್ಕಿ, ಎಲೆಯಮುಗುಳು, ಶ್ರೀಗಂಧ, ಪಚ್ಚೆತುತ್ತ, ನೀರಲ್ಲಿ ಕೊಡಲು 
ಇದಿರೋಕರಿಕೆ ಮಾಣ್ಗುಂ ಇದಿರೋಕರಿಕೆಗೆ ಇನ್ನೊಂದು ಔಷಧ - 
ಪೋರುಳಿಯ ರಸವನ್ನೂ, ಏಲಕ್ಕಿಯನ್ನೂ, ಸಕ್ಕರೆಯನ್ನೂ ಕೊಳ್ಳಲು 
ಇದಿರೋಕರಿಕೆ ಮಾಣ್ಗುಂ (ಎವೈವಿ. ೭೮). [ಇದಿರ್‌ + ಓಕರಿಕೆ] 

ಇದಿರ್ಗೊಳ್‌, ಇದಿರುಗೊಳ್‌ (ಕ್ರಿ). ಸ್ವಾಗತಿಸು; ಪ್ರೀತಿ ಅಥವಾ 
ಗೌರವಪೂರ್ವಕವಾಗಿ ಎದುರಿಗೆ ಬರು: ದೇವಗಣಿಕ್ಕೆಯರ್‌ 
ಅರ್ಥಂಬಿಡಿದು ಬಂದಿದಿರ್ಗ್ಗೊಂಡುಯೆ ಪೀರೆಲೋಕಕ್ಕೆ ಸನ್ನೋನ್‌ 
(ಎಕ. ೪, 800) ; ಇದಿರ್ಗೊಳ್ಳುದು ಕಾಲ್ಗರ್ಚುವು 
ದುದಾತ್ತಮಪ್ಪೆಡೆಯೊಳಿರಿಪುದರ್ಚಿಪುದೆಜಗಿರ್ಪುದು ಕರಣಶುದ್ಧಿ ವಡೆವುದು. 
ಪದೆದನ್ನಮನೀಪುದೆಂಬ ನವವಿಧಪುಣ್ಯಂ (ಆದಿಪು. ೪-೯೬); 
ರಾಧ್ಮನನರ್ಫ್ಯೃಪೂರ್ವಮಿದಿರ್ಗೊಳ್ವಂತಾಗಿ (ಪುಸ್ಪಪು. ೧೦-೫೩); ಸಕಲ 
ಸಂಭ್ರಮದಿನಿದಿರ್ಗೊಂಡು (ಪದ್ಮರಾ. ೩-೩೬). ಇದಿರುಗೊಳ್‌ : ಮುಕ್ತಿ 
ಕನ್ನಿಕೆಯಿದಿರುಗೊಳುತಿದೆ ಭಕ್ತಿಕಾಂತಾಕಾಂತನೇ (ಬಸಪು. ೨೪-೪೨), 

[ಇದಿರ್‌ + ಕೊಳ್‌] 

ಇದಿರ್ಗೊಳಿಸು (ಕ್ರಿ): ಎದುರುಗೊಳ್ಳುವಂತೆ ಮಾಡು : ಪುರದ ಸಿಂಗ 
ರದ ಮಂಗಳವಾದ್ಕರವದಬಲೆಯರೆ ಸೊಡರ್ವೆಳಗಿನಾರತಿಗಳ ಮಹೋತ್ಸ 
ವದ ಸಿರಿಯೊಳ್‌ ಕುಳಿಂದಂ ಕುಮಾರನನಿದಿರ್ಗೊಳಿಸಿ ಮತ್ತೆ ಕಾಣಿಸಿ 
ಕೊಂಡನು (ಜೈ ಮಿಭಾ. ೨೯-೧೦). [ಇದಿರ್ಗೊಳ್‌ + -ಇಸ್ಫು]) 


ಸೊರಬ. ೧೦೯; 


ತ್ರಿದಶಾ 


ಇದಿರ್ಚು 


ಇದಿರ್ಚು (ಕ್ರಿ). ೧. ಎದುರಾಗು; ಪ್ರತಿಭಟಿಸು: ಬಿಲ್ಲಂ ಕೊಂಡು ಗಂಗಾ 
ಸುತಂಗದಿರದಿದಿರ್ಚಿ ನಿಂದಾಗಳ್‌ (ಪಂಪಭಾ. ೧೦-೫೨ ವ) ; ಕದನದೊಳ 
ದಿರಡೆ ಪಗೆವಡೆಗಿದಿರ್ಚಿ ನಡೆವಾತನಭ್ಯಮಿಶ್ರೀಣನವಂ (ವಸ್ತುಕೋ. 
೮೩-೧೦); ಕರಂ ಕೆಂಗಣ ಮಸಗುತ್ತುಂ ಕಡುಪಿಂದೇಜುವ ತೆಣದಿಂ 
ರಾವುತರೇಜಯಿದಿರ್ಚಿದರು (ಜಯಕಾ. ೬-೩೪); ಕುಂಜರಕಿದಿರ್ಚುವಜ 
ದಂತೆ (ಅಪ್ರ ತಿ. ೬೭-೮). ೨. ಪ್ರೀತಿಯಿಂದ ಅಭಿಮುಖವಾಗು ; 
ಎದುರಿಗೆ ಬರು; ಬಳಿಸಾರು : ಸಮ್ಮುಖವಾಗು : ದೈವವಿದಿರ್ಚಿ 
ಬಂದುದು ಜಗಜ್ಜಯಮಂ ತಳೆ ದೇವ (ಕಾದಂಪೂ. ೪೨೬); ಉದಯದಿ 
ನರ್ಕನಿನುಡುಪನಿನಿದಿರ್ಟಿ ನಿಂದೊಂದು ನೆಲಸೆ ಮೇಣ ಗ್ರಹಯುಗ್ಮಂ 

. . ಅರ್ಥಮೆಯ್ದುಗುಂ ಬಲವಶದಿಂ (ಜಾತತಿ. ೧೧-೮). 
ಇದಿರ್ಚಿದಿರ್ಚು (ದ್ವಿರುಕ್ತಿ): ಮಾಣ್‌ ಮಾಣ್‌, ಇದಿರ್ಚಿದಿರ್ಚು, 
ಅಣ್ಮಣ್ಮೂ (ಭಾಷಾಭೂ. ೧೯೨ ಪ್ರಯೋ) ; ಎಲೆ ಎಲೆ ನೀನದಿರಡೆ ನಿಲ್‌ 
ನಿಲ್‌ ನೀನಿಲ್ಲಿದಿರ್ಚಿದಿರ್ಚೆನೆ ಜಟಾಯು (ಕಾವ್ಯಾವ. ೨೮೮). 
[ಇದಿರ್‌ + -ಚು] 

ಇದಿರ್ನಿಲ್‌ (ಕ್ರಿ). ಎದುರಾಗಿ ನಿಲ್ಲು; ಪ್ರತಿಭಟಿಸಿ ನಿಲ್ಲು: ಪ್ರತಿಜ್ಞಾ 

ಗಾಂಗೇಯಂಗದಿರದಿದಿರ್ನಿಲ್ವನ್ನರೊಳರೇ (ಪಂಪಭಾ. ೧-೮೦). 
[ಇದಿರ್‌ + ನಿಲ್‌] 

ಇದಿರ್ನೋಡು (ಕ್ರಿ). ನಿರೀಕ್ಷಿಸು: ಅಂತಿರಲ್‌, ಸ್ಕೂಸ್ಸೆ ಸ್ವಾಮಿಯ 

ಪ್ರೊರ್ನನನ್‌ ಇದಿರ್‌ನೋಡವೇಟ್ಕುಮೇನ್‌ (ಬದ್ಧ ಪ್ರ. ೪೯-೧೦೬೮). 
[ಇದಿರ್‌ + ನೋಡು] 
ಇದಿರ್ಪೋಗು "ಇದಿರ್ಪೋಗು' ನೋ. 
ಇದಿರ್ವನಿ (ನಾ). ಎದುರಾಗಿ ಬೀಳುವ ಹನಿ; ಎದುರುಮುಖದಿಂದ 


೭೬೯ 


| 
| 
| 
| 
| 
| 


10 


13 


20 


ಬೀಳುವ ಹನಿ: ಒಜಕೆವನಿಗಳಿದಿರ್ವನಿ ಮಸ್ತಕವನಿ ತೊಜಕಿವನಿಗಳ | 


ನಾಂತು ಬಿಡದೆ ನೆಜಕಿ ವಿಶ್ವರೂಪಾದಂತೆ ಸಂತತಧಾರೆ ಸುರಿದುದೀಗಳೆ 
ಯಿಳೆಯೊಳಗೆ (ಮೋಹತ. ೪-೩೯). [ಇದಿರ್‌ + ಪನ್ನಿ] 

ಇದಿರ್ವರ್‌, ಇದಿರುವರ್‌ (ಕ್ರಿ). ೧. (ಪ್ರೀತಿ ಗೌರವಗಳಿಂದ) ಎದು 
ರಿಗೆ ಬರು; ಎದುರುಗೊಳ್ಳು : ತನಗಿದಿರ್ವಂದ ಕೊಂತಿಗಸುರಾಂತಕ 
ನೆಜಗಿ (ಪಂಪಭಾ. ೯-೨೭ ವ); ಇದಿರ್ವಂದುದು ಪುಷ್ಪಸುಗಂಧಮಾರುತಂ 
(ಜಗವಿ. ೬-೧೨) ; ಮೃಡಭಕ್ತವ್ರಾತವಾನಂದದೊಳಿದಿರ್ವಕೆ ಕಂಡು 
(ಕಕ್ತಾಶ. ೫೯). ೨. (ನದಿಯ ಪ್ರವಾಹಕ್ಕೆ) ಎದುರಾಗಿ ನಡೆ: ಪರಿವ 
ನದಿಗಿದಿರ್ವಂದುದೀಶಿನಮಂತ್ರಪತ್ರವು ಮುಂದೆ ತೊಜಕಿ ಯೊಳು ಹೋಯಿ 
ತಾ ಜಿನಮಂತ್ರಪತ್ರವದು (ಬಸಪು. ೫೦-೪೦). ೩. ಪ್ರತಿಭಟಿಸು; ಎದು 
ರಾಗಿ ನುಗ್ಗು ; ಅಡ್ಡಿ ಯಾಗು : ಬಲಿನಂದನ ಮುಖ್ಯಖಳರೆಂಬ ಮೃಗ 
ಕುಲ ಚಲಿಸಿ ತನ್ನಿದಿರ್ವರೆ ಪಿಡಿದು ಉಲಿದು ಹೊಯ್ಯುನೆನೆಂಬ ರೌದ್ರದಿಂ 
ಕೋಟಿಯ ಹುಲಿಮೊಗ ಕಣ್ಣೆ ರಂಜಿಸಿತು (ಮೋಹತ. ೩-೯); ಘೋರಾಕೃತಿ 
ವೆತ್ತು ಕಾಲಾಗ್ನಿ ಮುಳಿದು ಹುಂಕಾರದಿಂದಿದಿರ್ವಂದುದಾಗ (ಮೋಹತ. 
೩೭-೫೫). ಇದಿರುವರ್‌ : ೧. ಆ ಮುನೀಶ್ವರನಿದಿರುವಂದೀ([ಪಾಠಾಂ. 
ಗೊಂಡೀ] ರಾಮಚಂದ್ರನ... ಸತ್ಯರಿಸಿ (ತೊರರಾ. ೩-೧-೧೬). 

[ಇದಿರ್‌ + ಬರ್‌] 

ಇದಿರ್ನೀಲ್‌ (ಕ್ರಿ). ಪ್ರತಿಭಟಿಸಿ ನಿಲ್ಲು: ಆದೊಡಂ ಪ್ರಭುಗೆ ಇದಿ 

ರ್ಪಿಟ್ಲು ನಡೆಯಲಾಜ್ಬನ್‌ ಪಡೆದು ನಾನ್‌ ಬಂಡೆನಿಲ್ಲ (ಅಂತಿಗೊ. ೪-೬೪), 
[ಇದಿರ * ಬೀಜ್‌] 

ಇದಿರ್ವೋಗು, ಇದಿರ್ಪೋಗು (ಕ್ರಿ). ೧. (ಪ್ರೀತಿ ಗೌರವಗಳಿಂದ) 
ಎದುರಾಗಿ ಹೋಗು; ಎದುರಾಗಿ ನಡೆ: ಧೃತರಾಷ್ಟ್ರಾದಿ ಕುಲವೃದ್ಧ 
ಕೊಡನೆ ದುರ್ಯೋಧನನಿದಿರ್ವೋಗಿಧರ್ಮಪುತ್ರಂಗೆಪೊಡೆವಟ್ಟು(ಪಂಪಭಾ. 


೬-೬೮ ವ); ಕೊಲಲ್ಭರ್ಪಂಗಿದಿರ್ವೋದರೆಂಬಂತೆ (ಧರ್ಮಾಮೃ. ೨-೧೪೯); 


25 


45 


3 


H 
; 


ಇದು 


ಕಾದಲನೆಡೆಗೆಯ್ದಿ ಬರ್ಪ ಖಚರೀನಿಚಯಕ್ಕಿ ದಿರ್ವೋಗಿ (ವರ್ಧಪು.೪-೭೪). 
೨. ಪ್ರತಿಭಟಿಸು; ವಿರೋಧಿಸು: ದೇವರಿಗಿದಿರೋಗೆ ವಂಚಕಕಿ 
ವಂಚಿತರ್‌ (ಚಂದ್ರಸ. ೧೧೬). ಇದಿರ್ಪೊೋಗು : ೧. ಆಮುಮವರ್ಗಿ 
ದಿರ್ಪೋಪ ಒಸಗೆಯ ಮಾತಂ ಕೊಂಡು ಪಂಡಿತೆಯುಖಾಗಳೆ ಬರ್ಪಳ್‌ 


(ಚಾವುಂಪು. ೩೨-೧೯). [ಇದಿರ್‌ + ಪೋಗ್ಕು] 


ಇದೀಗ "ಇದು? ಪರಾ. 
ಇದು, ಈದು (ಸ). ರೂಪಗಳು (ಪುಂ. ಏಕ). ಇವ, ಇವಂ, 


ಇವನ್‌, ಇವನು, ಈತ್ಯ (ಸ್ತ್ರೀ. ಏಕ). ಇವಳ್‌, ಇವಳು, ಈಕೆ 
(ಪುಂ. ಸ್ತ್ರೀ. ಬಹುವ). ಇವಂದಿರ್‌, ಇವದಿರು, ಇವರ್‌, ಇವರು, 
ಇವರ್ಗಳ್‌ (ಪುಂ. ಬಹುವ). ಈತಂಗಳ್‌, ಈ ಶಗಳು (ಸ್ತ್ರೀ. 
ಬಹುವೆ). ಇವಳ್ನಿರ್‌, ಈಕೆಗಳ್‌ (ನಪುಂ. ಬಹುವ). ಇವು, 
ಇವುಗಳು (ವಿಶೇ). ಕ್ಯ. ಸಮಾಪದ ವಸ್ತುವನ್ನಾಗಲಿ' ವಿಷಯ 
ವನ್ನಾಗಲಿ ನಿರ್ದೇಶಿಸಲು ಬಳಸುವ ಸರ್ವನಾಮ : ಇದಾನ್‌ ಪೆಆ 
ನೋರ್ವನ್‌ ಕೊಳ್ಳೋನುಂ (ಎಕ. ೪1, ಕೊಪ್ಪ. ೩೭-೧೧ ; 675) ; ವಸನ್ತ 
ಕುಮಾರ ಇದಕ್ಕೆ ಸಕ್ಕ (ಎಕ. ೪111, ಸೊರಬ. ೫೭೧-೩೧; 692); ಗುಣ 
ಮಿದು ದೋಷಮಿದೆಂಬೀ ಗಣಿದಮನೆತ್ತಟಗುಮುಶ್ರುತಪ್ರಕೃತಿಜನಂ 
(ಕವರಾ. ೧-೮); ಮದುವೆಗಿದು ಪೆತ್ತ ಮಕ್ಕಳಿಗಿದು (ಸಮಪ. ೫-೯೩); 
ಇದು ವಿನೋದವಲೇ ಮದೀಯಾಭ್ಯುದಯನಿದಲೇ (ಕುವ್ಯಾಕ. ೨-೧೮). 
ಈದು, : ಈದನಟಾದೊಮ್ಬರಣಸಿಯುಮಕೆಯುಮುಂ ಕವಿಲೆಯುವು 
ನಟ್‌ದಣ್ಣು (ಎಕ. ೫1೪, ಮಳವ. ೬೮-೧೦ ; 860) ; ಮತ್ತಮಲ್ಲಿಯೊಕ್ಕ 
ಲೆಲ್ಲಮಾದನಲು ಯೆ (ಎಇ. ೫೫೩೪1, ೪-೧೮ ; 906). ಇವ : ವೈರಿಭಟನಿವ 
ಮಗುವಲಾ (ಕುವ್ಯಾದ್ರೋ. ೫-೩೮) ; ಕೌರವಗಿರ್ದ ಸುಭದ್ರೆಯ 
ನೊಯ್ದನು ಜಾರನಿವಗೆ ಮೊಜಕೆಯುಂಟಿ (ಕುರಾಸಾಂ. ೬-೧೧೨) ; ಇವ 
ನಮ್ಮ ಮಾತ ಕೇಳದೆ ಪುಂಡನಾದ' (ಪುರಂದ. ೩-೧೯ ಪ) ; ಇವ ನರೆ 
ಶಿಶುನೇ`(ಕಂನದಿ. ೪-೬೬) ; ಯಾರವ್ವಾ ಇವ ಚೆಲುವಾ (ಗರಿ. ೮೮-೧). 
ಇವಂ: ಇವಂ ದೇವರ ತೊಟ್ಟು (ಶಮದ. ೮೮ ಪ್ರಯೋ) ; ಇವಟಕೊಳಿವಂ 
ವ್ಯವಹರಪನೆಂಬಲ್ಲಿ ಕಾಜಪ್ರತ್ಯಯಮಕ್ಕುಂ (ಶಮದ. ೧೦೦ ವೃತ್ತಿ). 
ಇವನ್‌:: ಇವನನಿರುಳೊಳೆ ಸಂಸ್ಕರಿಸಲ್ವೇಟ್ಕು ಮೆಂದು: (ಪಂಸಭಾ. 
೮-೭೯ ವ); ಇವನಧಿಕಪುಣ್ಯನೀತನನವಶ್ಶಮೋಲಗಿಸೆ ಶೀರ್ಗುಮಭಿಮತ 
ಮಿವನಿಂ (ಕಾವ್ಯಾವ. ೧೦೫) ; ನಮ್ಮ ಬೀಡೊಳ್‌ ನುಸುಳ್ಳು ನಿದ್ದೆ ಬಿಗಿ 
ದಂದು ತುಜುಗಳನ್‌, ಕಾಷಲರನ್‌ ಇಜಸಿದೊನ್‌ ಇವನೆಂದು (ಅಶ್ವತ್ಥಾ. 
೧೮-೧೩). ಇವನು: ನಮ್ಮ ಕೋಪವನಿದಿರುಗೊಂಡವನಿವನಲೇ (ಕುವ್ಯಾಕ. 
೨-೧೮) ; ಗತಸೂನುವಿವನೆಂದೆನ್ನ ಹೊಗಿಸರು ಸ್ವರ್ಗವನು ಸುರರು 
(ತೊರರಾ. ೧-೪-೪) ; ಇವನ ಪಿಡಿದುಕೊಂಡು ಹೋಗೆಲೊ ಜೋಗಿ 
(ಪುರಂದ. ೬-೧೯ ಪ); ನಳನೊ ನಳಕೂಬರನೊ . . . ಇವನಾರೆಂದು 
ಬೆದಜಕಿದಳು (ನಳಚ. ೩-೩೪). ಈತ್ಮೆ: ಈತಂ ಬಿರ್ದಿನನೀತಂ ಭೂತಳಪತಿ 
ಯೆನಿಸಿದರಿಗಂ (ಪಂಪಭಾ. ೪-೪೪) ; ಈತಂಗೆ ಪೊಜಗೆ ನಾಡಿಲ್ಲೊಳಗೆ 
ಭಂಡಾರಮಿಲ್ಲ (ಧರ್ಮಾಮೃ. ೨-೧೧೬) ; ಈತ ಸಚರಾಚರದ ಗುರು 
(ಕುವ್ಯಾಸ. ಓರಿಇ, ೯-೫೨); ಈತನಾಗಲಿ ಆತನಾಗಲಿ ಮಾತು ಒಂದಿರ 
ಬೇಕು (ಗಾದೆ). ಇವಳ್‌ : ಇವಳೀಗಳ್‌ ಪೇಲ್ಡ ಮಾತಾ ಕನಸನವಿತಥಂ 
ಮಾಟ್ಬ ಮಾತಪ್ಪುವು (ಕಾದಂಪೂ. ೩೮೯) ; ಇವಳೆಲ್ಲಿಗೆ ಫೋದೆಪಳೆಂ 
ಬುದಂ ಬೆನ್ನನೆ ಪೋಗಿ ನೋಲಟ್ರ್‌ ನೆಂದು (ಸುಕುಮಾ. ೭-೨೧ ವ) ; ಅವಳ್‌, 
ಇವಳ, ಉವಳ್‌ (ಶಮದ. ೨೦೮ ಪ್ರಯೋ) ; ಇವಳ್ಳಿನ್ನು ನರನಾಗಬೇ 
ಕೆಂದು (ಜೈಮಿಭಾ. ೨೯-೩೦). ಇವಳು : ಅವಳಿಂದ ಸುಖನಿಲ್ಲ ಇವಳಿಂದ 
ಫಲವಿಲ್ಲ ಇವರಿಬ್ಬರ ಸಂಗ ಅಭಿಮಾನ ಭಂಗ (ಪುರಂದ. ೫-೨೪-೩) ; 
ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತಿರುವಳು (ಇಂಗೀತೆ. ೧-೨೩). 
40 


ಇದು ೭೭೦ ಇದೆಕೊ. 


ಈಕೆ: ಮನಸಿಜನೀಕೆಗಂಡು ರತಿಯಂ ಬಿಸುಟಿಂ (ಸಂಪಭಾ. ೪-೮೫) ; | ಇದುವರೆಗೆ, ಇದುವರೆವಿಗೆ - ಈವರೆಗೆ; ಇಲ್ಲಿಯ ತನಕೆ (ಮುಂಬಯಿ. 
ಎನ್ನ ವಳೀಕೆಯೆಂದು ಭಾವಿಸಿ (ಕಾದಂಪೂ. ೭೯೬); ಆನೀಗಳೀಕೆಯಂ | ೪-೧೯೮ ಕ); ಇದುವರೆವಿಗೆ ನಾನು ಅದನ್ನು ನೋಡಿರಲಿಲ್ಲ (ರೂಢಿ). 
ಬಿಡೆ ಜಡಿದೊಡಗೊಂಡುಯ್ದೆನಪ್ಪೊಡೆ... ಎನಗೆ ಕಳವು ಪೊರ್ದುಗುಂ ಇದೇಈಗ ಎ ಈಗಷ್ಟೆ ; ಈ ಗ ತಾನೆ (ಮುಂಬಯಿ. ೪-೧೩೬ ಕಿ). 
(ಸುಕುಮಾ. ೬-೨೧ ವ); ಲಲನೆಯಾಕೆಯದಾರೆನಲು (ತೊರರಾ. ಇದೇತಾನೆ - ಇದೇಈಗ: ನಾನು ಇದೇತಾನೆ ಊರಿಂದ ಬಂದೆ (ರೂಢಿ). 


೧-೧೨-೨೨). ಇವಂದಿರ್‌ : ಕೊಂದಪನಿವಂದಿರನೀಗಳೆ ನಿಕ್ಕುವಂ (ಕನಿರಾ. | 5 [ದೇ. ॥ ತಮಿ. ಮಲ. ಇದು; ತುಳು. ಇಂದು; ಕೊಡ. 
೧-೧೩೦) ; ಶಶಿವಂಶಮದೀಗಳಿವಂದಿರಿಂದೆ ನಿತ್ತರಿಸುವುದ ಕ್ಕು | ತೆಲು. ಇದಿ] 

(ಪಂಪಭಾ. ೭-೧೬) ; ಇನ್ನುಮಿವಂದಿರನೀಯಂದದೊಳಿರಿಸಿದೆನಪ್ಪೊಡೆ| | ಇದುಕಾರಣ (ಅ). ಈ ಕಾರಣದಿಂದ; ಈ ನಿಮಿತ್ತವಾಗಿ: ಇದು 
ಆವಿನೀತರಾಗಿ ಪಗೆವರ್ಗೆ ವಶಗತರಪ್ಪರ್‌ (ಪಂಚತಂ. ೧೬-೧೧) ; ಈ | | ಕಾರಣ ಮೂರ್ತಿಯಾದುದಕ್ಕೆ [ಪಾಠಾಂ. ಇದಕ್ಕಿದು ಮೂರ್ತಿಯಾದ 
ದುಶ್ಚರಿತರನಿನಂದಿರಂ ಪರಿಹರಿಸಿಂ ( ಸುಕುಮಾ. ೨-೨೭). ಇವದಿರು : | | ಕಾರಣ] ಪ್ರಳಯ ತಪ್ಪದು (ಅವಚಂ. ೧೨-೪೭) ; ಇದುಕಾರಣಮಹಂಕರಿಸ 
ತಲೆಗಳ್ಳರಿವದಿರು (ಕುವ್ಯಾದ್ರೋ. ೩-೨೦) ; ಇವದಿರನೊರಸಿ ಬೆನ್ನಿನಲಿ | 10 ಲಹುನೇ ಭಕ್ತಿಭಾವನೆ (ಬಸಪು. ೨೬-೭೫). [ಇದು * ಕಾರಣ] 
ಕರುಳ ತೆಗೆವೆನೆನುತ್ತ (ನಳಚ. ೯-೨೮). ಇವರ್‌ : ಅವರಿವರನ್ನರಿನ್ನಕೆನ | | ಇದುಕಾರೆ (ನಾ). ಒಂದು ಔಷಧದ್ರವ್ಯ: ಕಳ್ಳಂಗಡಲೆ, ಬೋಳ 
ವೇಡರಿಕೇಸರಿಗಾಂಪನಿಲ್ಲ (ಪಂಸಭಾ. ೨-೮೭) ; ಇವರಾರಾನಾರ್‌ (ಅಜತ. | ಗಡಲೆ, ನಾಗಮುತ್ತು, ಫುಲ್ಲಂಗ್ಯ ಇದುಕಾರೆ, ಶುಂಠಿ... ಇವಂ ಸನು 
೬-೫೬); ಅವರಿವರುವರೆನ್ನದೆ ಜಗದವರೆಲ್ಲಂ (ಸಮಪ. ೨-೬). ಇವರು: ನಾಗಿ ಕಷಾಯವಿಟ್ಟು (ಸಕವೈ. ೧೬೧). (?1 

ಬ್ರಹ್ಮನಿಷ್ಣು ರುದ್ರರಿವರೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು; | ಇದುಕೊ "ಇದೆಕೊಳ್‌' ನೋ. 

(ಆದವ. ೨-೪); ಇವರು ಥಟ್ಟಿನು ನಿಲಿಸಿದರು (ಕುವ್ಯಾದ್ರೋ. ೧-೪೯); |15| ಇದುಗೊ "ಇದೆಕೊಳ್‌ ನೋ. 

ಇವರು ಮೂವರ ಮೇಲೆ ಕೈಕಸೆಗವತರಿಸಿದಳು . .. ಶೂರ್ಪಣಖಿಯೆಂಬ ! | ಇದುನಿಮಿತ್ತಂ (ಅ). ಈ ಕಾರಣದಿಂದ: ಇದುನಿಮಿತ್ತಂ ವಿಹಿತಭಕ್ತಿ 


ವಳು(ತೊರರಾ. ೧-೮-೨೭). ಇವರ್ಗಳ್‌: ಇವರ್ಗಳಂ ನೀಮೆಂತು ಪೆತ್ತಿರ್‌, |, ಯೊಳೊದಗಿದುತ್ತಮನಂದನನನಲ್ಲದೆ ಶಿಲಾದನುವೊಲ್ಲೆ ನೆಂದಹನು(ಬಸಪು. 
(ವಡ್ಡಾರಾ. ೫೫-೨೭). ಈತಂಗಳ್‌ : ಆತಂಗಳ್‌, ಈತಂಗಳ್‌, ಊತಂ ೨-೯) ; ಇದುನಿಮಿತ್ತಂ ನೋಡಬಂದೆವು (ಬಸಪು. ೩-೨೯). 
ಗಳ್‌ (ಶಮದ. ೧೫೦ ಪ್ರಯೋ). ಈತಗಳು : ಹೊಯ್‌ಹೊಯ್ಯಾತ [ಇದು + ನಿಮಿತ್ತ) 


ಗಳನೆನುತೇಖಕಿದರು (ಕುವ್ಯಾಕ. ೨-೮) ; ಈತಗಳು ಕೌಂತೇಯ ಮಾದ್ರೀ |20| ಇದುರು "ಇದಿರ್‌' ನೋ. 

ಜಾತರು (ಸಂಭಪ. ೧೫-೯೯). ಇವಳ್ಲಿರ್‌: ವಸುಧೆಯನೇಸಿವಳ್ಹಿ | | ಇದುರುಬದುರು (ನಾ). ಪರಸ್ಪರ ಸಮ್ಮುಖ: ಅವರಿಬ್ಬರೂ ಇದುರು 
ರರುಣಾಬ್ವದಲಂಗಳೊಳಬಕ್ತಿಯಿಂದಮರ್ಚಿಸಿದರೊ ಪೇಟಕಿಮೆಂಬಿನೆಗಂ | | ಬದುರಾಗಿ ಸರಿಯುತ್ತಿದ್ದಾಗ (ಮಹಾತ್ಮಾ. ೧೨೧). "ಎದುರುಬದುರು? 
(ಆದಿಪು. ೭-೨೨); ಇನಳ್ಲಿಕೊಳಿವಂದಿರಂ ವಿಕೃತರೂಪರಂ ಕೂಡುವಂ | ಪರಾ. [ಇದುರು (ಆ ಇದಿರ) + ಬದುರ್ಯು] 
ತವಶ್ಶಮನುರೂಪರೂಪರನೆ ಕೂಡಲೇಂ (ಕಾವ್ಯಾವ. ೯೪); ಇವಲ್ಲಿರ್‌, | ಇದುರುವಾದಿ (ನಾ). ೧. ವಿರೋಧಿಸಿ ಮಾತನಾಡುವವನು; ಹೇಳಿ 
ಇವಂದಿರ್‌, ಅವಂದಿರ್‌ (ಶಮದ. ೯೭ ಪ್ರಯೋ). ಈಕೆಗಳ್‌ : ನೋಡೀಳೆ |25] ದುದನ್ನು ವಿರೋಧಿಸುವವನು. ೨. [ನ್ಯಾಯ] ಪ್ರತಿವಾದಿ. 

ಗಳ ಚಳಿತಲುಳಿತ ಭ್ರೂಕುಟಯೇ ಪರಮಸುಖದ uel [ಇದುರು (ಆ ಇದಿರ್‌) + ವಾದಿ] 

(ಪಂಪಭಾ. ೭-೯೪). ಇವು: ಇವು ತಮ್ಮುತ್ತಿರ್ಬ್ಬರ ಕಲ್ಗಳ್‌ (ಎಇ. ೪1, | |ಇದುರುವಾದಿಸು (ಕ್ರಿ). ೧. ವಿರೋಧಿಸಿ ಮಾತನಾಡು ; ಪ್ರತಿಭಟಿಸಿ 
೧೬೧-೫ ; 765) ; ಇವುಮೊದಲಾಗೊಡೆಯ ದುಃಖಂಗಳಂ (ವಡ್ಡಾರಾ. ಮಾತನಾಡು (ಕಿ). ೨. [ನ್ಯಾಯ] ಪ್ರತಿವಾದಿಯಾಗಿ ವಾದಿಸು; 
೯೦-೩೦); ಎರಡು ಪೋಯುಮನಿವೇವುವೆಂದು ಬಿಸುಡೆ (ಪಂಪಭಾ. ೬-೨೬ ಪ್ರತಿಪಕ್ಷವನ್ನು ಹಿಡಿದು ಮಾತನಾಡು (1). 


ವ) ; ಇವು ಸುಜ್ಞಾನದ ಸಲ್ವ ಬಟ್ಟೆ ಗಳ್‌ (ಅಜಿಪು. ೧-೪) ; ಕಾತರಿಸದಿರು |30 [ಇದುರು (< ಇದಿರ್‌) + ನಾದಿಸು] 
ಬಾಲಭಾಷೆಗಳೇತಕಿವು (ಕುವ್ಯಾಡ್ರೋ. ೫-೪೫); ಒಳ್ಳೆಯನು ಇರದೂರು| | ಇದುಳೆ (ನಾ). ಒಂದು ಊರಿನ ಹೆಸರು (?): ಅರಂಭಲ್ಲವನಿದುಳೆಯ 
ಕಳ್ಳನೊಡನಾಟವು ಸುಳ್ಳನ ಮಾತು ಇವು ಮೂಣು ಕೆಸಜಕೊಳಗೆ ಮುಳ್ಳು | ಬಿಟಿ ವೃತ್ತಿ ಆಳುತ್ತಿರೆ (ಎಕ. 201%, ನಾಗಮಂ. ೧೩೭-೬ ; 900). [?) 


ತುಳಿದಂತೆ (ಸರ್ವಜ್ಞ. ೧೧೮೬). ಇವುಗಳು: ಇವುಗಳಲ್ಲಿ ಯಾವುದಾದರೂ | | ಇದೆ "ಇರ್‌? ಪರಾ. 

ಸರಿಯೆ (ರೂಢಿ). ಈ್ಯ: ಭಟ್ಟಿರ್ಗೀ ಗಟಕ್ಷಿ ಒಡ್ಡಲಿ ಆ ಪತ್ತೊನ್ನಿವಿಟ್ವಾರ ಇದೆ ಇದೇ, ಇದೊ, ಇದೋ (ಅ).೧. - ಇದೆಕೊಳ್‌ : ಇದೆ ಹಂಸೀ 
ಕರ (ಮೈಆರಿ. ೧೯೩೬, ೧೬-೧೬; 450); ಈ ಪರ್ವ್ವತದುಳ್ಳಿ. ನೋನ್ತು |55 ಬೃಂದಮಾಂಟಲ್ಪಗೆದಪುದು. . . ಕೀರ್ತಿಪ್ರಕಾಶಂ (ಎಕ. 11, ೧೪೦-೧೨೭; 
ತಾವತ್‌ (ಎಕ. 11, ೧೧೪-೨ ; 700) ; ನಮ್ಮ ನನ್ನಿಗೆ ಬನ್ನಂ ಬರಲೀಯದೀ 1145) ; ಅಭವನ ಡಿಂಗರಿಗನೈತಂದನಿದೆಯಕ್ಕೆಂಗಳಿರ (ಬಸಪು. ೨೯-೮) ; 
ಬನದೊಳಿರ್ದೇೇಂ ಕಾಲಮಂ ಪಾರೆವೇ (ಪಂಪಭಾ. ೭೩-೩೦) ; ನೀನೀ | ಇದೆ ಕೃಪಾನಿಧಿ ಬಂದನಸುರಾಭ್ಯುದಯಘಾತಕ (ಕುವ್ಯಾಅ. ೧೪-೫) ; 
ಪ್ರಸಾದಮಂ ಶರಣತತಿಗೀಯೆನುತೆ (ಬಸರ. ೧-೩೩) ; ಇಂದಿನೀ ಬಲವೀ | ಹೆಗ್ಗರಡಿಯ ಹಿಂಡಿದೆ ಕಾಳ್ಕೋಣನ ಮೊಗ್ಗರವಿದೆ ಹುಲ್ಲೆಗಳ ಒಗ್ಗಿದೆ 
ಸಮರಜಯದಂದನೀ ಸೌರಂಭವೀ ಸರಳಂದವೀ ತೆರಳಿಕೆಯದಾವಂಗೆಂದ | ಪಂದಿಯೆ ಗೊಂದಣವಿದೆಯೆಂದು ಮುಗ್ಗಿ ಕವಿದರು ಶಬರರು (ಕುರಾಸಾಂ. 
ನವನೀಶ (ಕುವ್ಯಾದ್ರೋ. ೫-೧೭); ಈ ಪರಿಯ ಸೊಬಗಾವ ದೇವರಲಿ | ೨೭-೭೦) ; ಇದೆ ಪಂದಿ ಕೆದಕಿದ ನೆಲಂ ನೋಡಲಿದೆ ದಂತಿ ಕದಡಿದ 

| 


ನಾ ಕಾಣೆ (ಪುರಂದ. ೨-೧೬೪ ಪ). ಕೊಳಂ (ಚೈ ಮಿಭಾ. ೨೮-೪೪). ೨. ಈ ಕ್ಷಣದಲ್ಲಿ; ಈ ನಿಮಿಷವೇ; 
ಇದೀಗ -೧. ದಿಟವಾಗಿ ಇದು; ಅಪೂರ್ವವಾದ ಇದು: ಈಗಲೇ : ಇವದಿರ ತಿದ್ದಿಬಹೆನಿದೆಯೆನುತ ತೆಗೆದೆಚ್ಚ (ಕುವ್ಯಾದ್ರೊ . 

ಇದೀಗ ಗರುಡಧ್ವಜನ ಬಿರುದು (ತೊ ರರಾ. ೧-೮-೧೪); ಇದೀಗ ೨-೪೪). ಇದೇ: ೧. (ಕಿ). ಇದೊ : ೧. ಇದೊ ಬಂದೇ ಬಂದ ನಮ್ಮ 

ಲೆಕ್ಕಾಚಾರ (ರೂಢಿ). ೨. ಈಗ ತಾನೆ; ಇದೇ ಈಗ; ಈಗಷ್ಟೆ: ಈ ಜಟ್ಟಿ (ರೂಢಿ). ಇದೋ : ೧. ಇದೋ ಉಪಾಧ್ಯಾಯರು ಬಂದೇ ಬಿಟ್ಟರು 

ಯಜಮಾನರು ಇದೀಗ ಬಂದರು (ರೂಢಿ). ಇದುಮೇಶೆ, ಇದೆೇಮೇರೆ ಎ (ರೂಢಿ). [ಇದು + ಇವ್ವಿ] 

ಈ ಮೇರೆಗೆ; ಈ ರೀತಿಯಲ್ಲಿ (ಮು ೦ ಬಯಿ. ೨-೩೬; &-೬೦.ಕಿ). ಇದೆಕೊ "ಇಧೆಕೊಳ್‌' ನೋ, 


45 


ಇದೆಕೊಳ್‌ 


ಇದೆಕೊಳ್‌, ಇಕೊ, ಇಕೋ, ಇಕ್ಕೊ, ಇಕ್ಕೋ, ಇಗಾ, ಇಗೊ, 
ಇಗೋ, ಇದಕೊ, ಇದಕೋ, ಇದಿಕೊ, ಇದಿಗೊ, ಇದುಕೊ, 
ಇದುಗೊ, ಇದೆಕೊ, ಇದೆಕೋ, ಇದೆಗೋ (ಅ). ಹತ್ತಿರದ ವಸ್ತು 
ವಿನ ಅಥವಾ ವಿಷಯದ ಕಡೆಗೆ ಗಮನ ಸೆಳೆಯಲು ಉಪಯೋಗಿ 


೭ಓಗಿ 


ಸುವ ಮಾತು: ನಿನ್ಸೀಯದ್ಭತರೂಪಮಂ ಕಾಣುತೆ ಇದೆಕೊಳ್‌!| 5 


ಮುನಿಗಳೆಲ್ಲರುಂ ಬೆದರ್ಕೆಯಿಂ ನಡುಗುವರ್‌ (ಅದ್ಭು ತ. ೫೨-೧೯). 
ಇಕೊ: ಇಕೊ, ನೋಡು, ಶಾಮೂ, ಈ ಹುಡುಗಿ ಎಷ್ಟು ಹೊಲಸುಕಾಣಿಸು 
ತ್ತದೆ (ಮುಂಬಯಿ. ೧-೭). ಇಕೋ: ಇಕೋ ನೆಲ-ಅಕೋ ಜಲ ಅದರ 
ಮೇಲೆ ಮರದ ಫಲ (ಸಖೀಗೀ. ೧೦೨-೧). ಇಕ್ಕೊ ; ಇಕ್ಕೊ ಅಹೋಬಲ 
ಕಾಳಿ ವೃಷಭಾ (ಶ್ರೀಕೃಪಾ. ೭೨); ಇಕ್ಕೋ ನೋಡ್ರಿ ಇದೇ ನಮ್ಮ ಮನೆ 
(ರೂಢಿ). ಇಕ್ಕೊೋ: ಇಕ್ಕೋ, ಬೀಗದಕ್ಕೆ ತಗೊಳ್ಳಿ (ಸುವಸಂ. ೪೨). 
ಇಗಾ: ಇಗಾ ಪ್ರಭು! (ಬಿಟ್ಟಹೊ. ೨೫). ಇಗೊ: "ಇಗೊ ಹಿಡಿ? 
ಯೆನ್ನುತ ಹೂಗಳನಿನಿಯನು ತನ್ನಯ ಕೈಯಲಿ ಕೊಡುವಾಗ(ಧ್ವನ್ಯಾ ಲೋ. 
೨೧೯). ಇಗೋ: ಇಗೋ ನೋಡು, ನಾನು ಕೆಳಗಿಳಿದು ಬಂದೆನು 
(ಮುಂಬಯಿ. ೭-೧೯) ; ಇಗೋ ನೋಡಿರಿ, ಈ ಜನರು ಎಂಥ ತಿಳಿಗೇಡಿ 
ಗಳು (ಮುಂಬಯು. ೭-೨೧) ; ಉಷೆ ತಂದಾಳಿಕೋ, ರವಿ ಬಂದಾನಿಗೋ 
(ಅರಳು. ೧೩೦-೧). ಇ ದ ಕೊ: ವೀರಖಂಡೆಯವಿದಕೊ (ತೊರರಾ. 
೬-೧೨-೨೪). ಇದಕೋ : ಭೀಮನೆಂಬ ಮಾನವನ ತಮ್ಮನರ್ಜುನನೀಗ 
ಬಂದನಿದಕೋ (ಸಾಠಾಂ. ಇಡೆಕೋ] (ಜೈ ಮಿಧಾ. ೧೬-೨೫). ಇದಿಕೊ: 
ಖಂಡವಿದಿ[ಪಾಠಾಂ. ವಿದೆ]7ಕೊ ರಕ್ಷ ವಿದಿ ಕೊ (ಗೋಹಾಡು. ೯೩). 
ಇದಿಗೊ : ಇದಿಗೊ ನೋಡು ಆತನು ಇಲ್ಲೇ ಇದ್ದಾನೆ (ರೂಢಿ). 
ಇದುಕೊ($). ಇದುಗೊ(). ಇದೆಕೊ : ಪೂರ್ವ ವರಬಲಮಿದೆಕೊ 
ಮನದಿಸ್ಟಮಪ್ಪುದಿದನೆಸಗೆ (ನೆಂಕಾರಾ. ೨-೫-೧೫). ಇಷೆಕೋ: 
ಅರ್ಜುನನೀಗ ಬಂದನಿದೆಕೋ [ಪಾಠಾಂ. ಇದಕೋ] (ಜೈ ಮಿಭಾ. ೧೬-೨೫). 
ಇದೆಗೋ : ಇದೆಗೋ ದೇವರೆ, ಏಳನೆಯ ಮಗುವು (ಕವಿಸೋ. ೫೩). 
[ಇದೆ * ಕೊಳ್‌] 

ಇದೆಳೋ "ಇದೆಕೊಳ್‌? ನೋ. 

ಇದೆಗೋ 'ಇದೆಕೊಳ್‌ ನೋ. 

ಇದೇ "ಇದ್ದೆ? ನೋ. 

ಇದೊ "ಇದೈೆ' ನೋ. 

ಇದೋ (ಇದ್ಕೆ' ನೋ. 

ಇದ್ದ "ಇರ್‌ ಪರಾ. 

ಇದ್ದಡ (ನಾ). ಎರಡೂ ದಂಡೆ, ತಡಿ: ಅಸಮಸಾಕೆಸಿ ನಗುತ 
ನೋಡಿದ ಶರಧಿಯಿದ್ದಡವ (ಕೌಶಿರಾ. ೧೬-೫). 

[ಇರ್‌ (ಆ ಎರಡು) + ದಡ] 

ಇದ್ದಲಿ "ಇರ್ದಲ್‌' ನೋ. 

ಇದ್ದಲಿಗ (ನಾ). ಇದ್ದಲು ಸುಡುವವನು ; ಇದ್ದಲನ್ನು ತಯಾರಿಸು 
ವವನು: *ಇನ್ದಲುಸುಡುವವನು, ಇದ್ದಲಿಗ? (Charcoal burner. 
ಇಂಕನಿ). [ಇದ್ದಲು (ಆ ಇರ್ದಲ್‌) + -ಇಗ] 

ಇದ್ದಲಿಯೊಲೆ "ಇದ್ದಲೊಲೆ' ನೋ. 

ಇದ್ದಲು "ಇರ್ದಲ್‌' ನೋ. 

ಇದ್ದಲೊಲೆ, ಇದ್ದಲಿಯೊಲೆ (ನಾ). ಇದ್ದಲನ್ನು ಉರಿಸಿ, ಅದರ ಕಾವಿ 
ನಿಂದ ಅಡಿಗೆ ಮುಂತಾದುವನ್ನು ಮಾಡುವ ಒಲೆ: ಇದ್ದಲೊಲೆಯ 
ಮೇಲೆ ಹಾಲು ಕುದಿಯುತ್ತಿದೆ, ತೆಗೆದು ಕೆಳಗಿಡು (ರೂಢಿ). ಇದ್ದಲಿ 
ಯೊಲೆ : ಇದ್ದಲಿಯೊಲೆಯ ಮೇಲೆ ಒಂದು ಚಹದ ಶಾತೇಲಿ ವಿರಾಜಿ 
ಸುತ್ತಿತ್ತು (ಅಪನಾ. ೨೬). [ಇದ್ದಲು (ಆ ಇರಲ್‌) * ಒಲೆ] 


10 


15 


20 


30 


ಇನ್‌ 


ಇದ್ದಳಿ (ನಾ). ಗಜಶಿಕ್ಷೆಯಲ್ಲಿ ಒಂದು ಬಗೆ: ಮಿಗೆ ಬಿದಿವಾಳಿದ್ದಳಿ 
ಕಾಳಗದೇಜಕತವೆಂಬ ನಾಲ್ಕೂ ಶಿಕ್ಷೆಗಳಂ ಮತ್ತಗಣಾಳಿಗೆ ಭೈ ಭೈರವನ 
ಮೊಗೆಯಲ್‌ ಶಿಕ್ಷಿಸುತಮಿರ್ದರ್‌ (ತ್ರಿಪುನಿ. ೧೭-೧೭). [?) 

ಇದ್ದಾನೆ "ಇರ್‌, ಪರಾ. 

ಇದ್ದಾರೆ "ಇರ್‌, ಪರಾ. 

ಇದ್ದಾಳೆ "ಇರ್‌? ಪರಾ. 

ಇದ್ದಿರಿಕೆ (ನಾ). ಇದ್ದ ಸ್ಥಿತಿ: ಬಿದ್ದುದೆತ್ತಿದ ಕೈಯ ಚಾಮರವಿದ್ದಿರಿಕೆ 
ಯಲಿ ಧರೆಗೆ (ನಿಭಾಗ. ೧೦-೮೭-೨೦). 

`[ಇದ್ದ (ಆ ಇರ್‌) + ಇರಿಕೆ] 

ಇದ್ದಿಲ್‌ "ಇರ್ದಲ್‌ ನೋ. 

ಇದ್ದಿಲು "ಇರ್ದಲ್‌' ನೋ. 

ಇದ್ದು "ಇರ್‌? ಪರಾ. 

ಇದ್ದುಗ "ಇರ್ದುಗ' ನೋ. 

ಇದ್ದುಗೆ "ಇರ್ದುಗ' ನೋ. 

ಇದ್ದೆಸೆ "ಇರ್ದೆಸೆ' ನೋ. 

ಇದ್ದೊರೆ "ಇದ್ದೊಅಕಿ' ನೋ. 

ಇದ್ದೊಂಕೆ, ಇದ್ದೊರೆ (ನಾ). ಎರಡು ತೊರೆಗಳು, ಹೊಳೆಗಳು : 
ಇದ್ದೊಜಕೆಯೆಂಬ [ಪಾಠಾಂ. ಇದ್ದೊಡಲೆಂಬ] ಪೆದ್ದೊಟಕಿ ತುಂಬಿಬರೆ 
(ಬಸಪ. ೩೨-೩೨). ಇದ್ದೊರೆ: ಇದ್ದೆಸೆಯಿನಿದ್ದೊರೆಗಳೆದ್ದು ಮುಂಬೆಕೆಯೆ 
(ಗಿಳಿವಿಂ. ೫೮-೩೭). (ಇರಾ (ಆ ಎರಡು) + ತೋಕ್ಕಿ] 

ಇದ್ದೆ (ಗು). ವೃದ್ಧಿ ಹೊಂದಿದ ; ಪ್ರಖರವಾದ ; ಸ್ಫುಟವಾದ : ಪೋ 
ಪೋ ವಾದಿ ಪೋಗೆಂದುಲಿವುದು ಶುಭಕೀರ್ತೀದೃ ಕೀರ್ತಿಪ್ರಘೋಷಂ 
(ಎಕ. 1, ೧೪೦-೧೪೮ ; 1145). [ಸಂ.] 

ಇದ್ಧಾನು "ಇರ್ಕ್‌' ಪರಾ. 

ಇದ್ಧಾನೆ "ಇರ್‌,' ಪರಾ. 

ಇದ್ದೀ "ಇರ್‌,' ಪರಾ. 

ಇಧಾನೆ "ಇರ್‌, ಪರಾ. 

ಇಧಾರೆ "ಇರ್‌, ಪರಾ. 

ಇಧಾಳೆ "ಇರ್‌ ಪರಾ. 

ಇಥೆ "ಇರ್ಕ್‌' ಪರಾ. 

ಇಧೇವೆ "ಇರ್ಕ್‌' ಪರಾ. 

ಇಧ (ನಾ). ೧. ಸೌಜಿ; ಕಟ್ಟಿಗೆ; ಉರುವಲು. ೨. ಶಾಸ್ತ್ರೋಕ್ತ 
ವಾದ ಕ್ರಮದಲ್ಲಿ ಹವ್ಯಕವ್ಯಗಳಲ್ಲಿ ಔಪಾಸನಾಗ್ನಿಯಲ್ಲಿ ಹಾಕುವ 
ಸಮಿತ್ತು, --ಸಮಿತ್ತುಗಳ ಕಟ್ಟು: ಚಂದನ ಕರ್ಪೂರ ಮೃಣಾಳ 
ನಾಳಮೆ ಪೊದಲ್ಹರಧ್ಮಂಗಳಿಂತಾಗೆ ತಾನಿನಿತುಂ ಕಾಮನ ಬೇಳ್ವೆಯೆಂದು 
ಸುಗಿದಳ ತನ್ವಂಗಿ (ಪಂಪಭಾ, ೪-೫೯). [ಸೆಂ. ಇಧ್ಮನ್‌) 

ಇನ್‌, ಇಂ, ಇನು, ಇನ್ನು, ಇನ್ನೂ (ಅ). ೧. ಇಲ್ಲಿಂದ ಮುಂದೆ; 
ಇಷ್ಟರ ಮೇಲೆ; ಇದುವರೆಗೆ: ಈ ಬಳಿಕ ಮುನ್ನೆಗಟ್ಟ ವೇಳೆವಡಿಚರು 
ಮಿನ್ನಪ್ಪೊರುಂ ಸ ನಿನ್ನನ್ನರೆ (ae. XX, ೭೦-೧೧; 9ನೆಯ ಶತ) ; ನಿನ್ನಂ 
ಪರಿಭವಕ್ಕೆ ತಂದು ನಿನ್ನ ಯಶಮಂ ಕಿಡಿಸಿದೆವಿನ್‌ ಕೊಂಡೊಡೇವಂದಪುದು 
(ಪಂಪಭಾ. ೭-೩೨ ವ); ಇನ್ನಿರೆನೆಂದು... ಸಿನ್ನುರದ ಶಿರಾಗ್ರಮಂ ಬಿರಿಯೆ 
ಪೊಯಿದಂ ಕದನೈಕಸೂದ್ರಕಂ (ಎಕ. 211, ಮಂಡ್ಯ. ೪೧-೧೮ ; 950) ; ಪುರ 
ಕ್ಸಿನ್‌ ನಡೆತಂದು ದೇವ ಪಡೆ ಪೌರಜನಂಗಳ ಕಣ್ಣೆ ಪರ್ವಮಂ (ಕಾದಂಪೂ. 
೪೪೭). ೨. ಬೇರೆ; ಇದಲ್ಲದೆ; ಮತ್ತೆ: ನರರಾರ್‌ ನಿನ್ನನ್ನರಿನ್ನೀ ಭುವನ 
ಭವನದೊಳ್‌ ಗಂಗಚಕ್ರಾಯುಧಾಂಕಾ (ಕಾವ್ಯಸಾ. ೨೧೫ ಶೂದ್ರಕ); 
ಇನ್‌ ಪೆಜತಾವುದು ಸಂಸಾರಸಾರಸರ್ವಸ್ಥಫಲಂ (ಸಂಸಭಾ. ೧-೫೫). 


ಇನ್‌ 


೭೭.೨ 


ಇಂ: ೧. ನಿಮ್ಮಾ ನಾಲ್ವರೊಳೊರ್ವರುಮಿಂ ಮಿಡುಕಲ್ವೇಡ (ಸಂಸಭಾ. 
೩-೨೬); ಆದೊಡೇನಾಯ್ತು ಪೋದುದಿಂ ಫೋಗಲಿ ಪೆಜಗನೆಣಿಸಲಾಗದು 
ಮುಂದಣ್ಣೆ (ಧರ್ಮಾಮೃ. ೨-೮೯). ೨. ಸಿಂಗರಂ ರೂಪು ಹಕೆಯಂ ಜಾಣ್ಮೆ 
ನಿನಗಲ್ಲದಿಂ [ಪಾಕಾಂ. ದೇಂ]ಗಿಳಿಗಳೊಳಗೆತ್ತ ಲಾನುಂಟೆ (ಚಿಬಪು. ೪೬-೭). 
ಇನು: ೨. ಅವ ಕಣ್ಣಲಿ ನೋಡಿದಡೆಯಿನು ಬೇವುದೈ ತ್ರೈಪುರವು 
(ಬಸಪು. ೧೮-೮೮). ಇನ್ನು: ೧. ಕೌರವೇಶ್ವರ ನೀಂ ಸಂಧಿಗೊಡಂ 
ಬಡಿನ್ನು ಕೊಳನಂ ಪೊಕ್ಸಿರ್ಪುದೇಂ ತಕ್ಕುದೇ (ಗದಾಯು. ೭-೯); 
ಇನ್ನೋದುವಿರೇ ಬಾದೇನೋ ನೀಮುಮಿನ್ನಿನ್ನೋದಿದಿಕೋದಿದಿರಿಮಿನ್ನು 
ಸುಮ್ಮನಿರೆಂದಳ್‌ (ಸುಕುಮಾ. ೨-೩೭); ಇನ್ನೊರೆನೆನಾಲಿಸಾದೊಡೆ ಪಾರ್ಥ 
(ಜೈಮಿಭಾ. ಇನ್ನು ನೀನು ಹೊರಡಬಹುದು (ರೂಢಿ). 
೨. ಸ್ರ್ರಿಯಮಿತ್ರಾನುಜರಖಿವಂ ವಿಧಾತ್ರ ನೀಂ ಕಾಣಿಸಿಯಿನ್ನೇನಂ ಕಾಣಿಸ 
ಲಿರ್ದಪೆ (ಗದಾಯು. ನೀನುಚಕಿದಿನ್ನಾರುಮನಾನೇನೊಂದಂ 
ಕೇಳ್ನೊಡದುವೆ ನಿನಗಸಮಾನಂ (ವಸ್ತವಂ. ೧೧೦) ; ಇಂಥ ಕೆಲಸ ಇನ್ನು 
ಯಾರು ಮಾಡಬಲ್ಲರು? (ರೂಢಿ). ಇನ್ನೂ: ಅತನ ಬರವನ್ನು ಇನ್ನೂ 
ನಿರೀಕ್ಷಿಸುತ್ತಿದ್ದೇನೆ (ರೂಢಿ). 

ಇನ್ನಪ್ಪರ್‌, ಇನ್ನಪ್ಪೊರ್‌ - ಇನ್ನು ಮುಂದೆ ಹುಟ್ಟುವವರು: | 
ಸುರ ಗಂಧರ್ವ ಸುಪರ್ಣ ಕಿನ್ನರ ಖಗ ಸ್ತ್ರೀಸದ್ಮದೊಳ್‌ ಮುನ್ನಮಾ 
ಜೊರೊಳಿನ್ನ ಪ್ಪರೊಳೀಗಳುಳ್ಳ ವಕೊಳಿಲ್ಲೀ ಹಾನವೀ ಭಾವಂ (ಸುಕುಮಾ 
೫-೫೮); ಯಾದವರಾದವರೊಳ್‌ ಮುನ್ನಾದವರಿನ್ನಪ್ಪರಿವನ ಪಡಿಗಿಲ್ಲೆನೆ 
ಶೌರ್ಯೋದಯದಿಂ ಪಸರಿಸಿದಂ ಮೇದಿನಿಯಂ ವೀರ ವಿಷ್ಣುವರ್ಧನ 
ದೇವಂ (ಎಕ. ೪1, ಕಡೂರು. ೯೬-೧೭ ; 1141); ಮುನ್ನೆಗಟ್ಲ ವೇಳೆವಡಿ 


೨೮-೧೪) ; 


೫-೨೯); 


15 


ಚರುಮಿನ ಸ್ನಪ್ಪೊ ರುಮಾಗಡುಳೊ ರುಂ ಬಗೆವೊಡವಂ೦೯ ನಿನ್ನನ್ನ ಕೆ ನಿನ್ನ ನ್ನ್ನ ರೆ 
900). ಇನ್ನಷ್ಟು - ಮತ್ತೆ ಸ್ವಲ್ಪ; ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ: ದಯ 
ಗೆಲಲಿನ್ನಾರಾರ್ಪರ್‌ (ಶೆಮದ. ೨೪೫ ಪ್ರಯೋ); ಇಂತಹ ಹೊತ್ತಿನಲ್ಲಿ 
ಸ್ರೀತಿಯಂ ಫಡೆವರಿನ್ನಾವ ಕೃತರೋ (ಜೈ ಮಿಭಾ. ೧೮-೨೦). ಇನ್ನಿನಿತು =|30 


ನಾಡಿ ಇನ್ನಷ್ಟು ಔಷಧ ಕೊಟ್ಟರೆ ನಿನಗೆ ಪುಣ್ಯ ಬಂದೀತು (ಮುಂಬಯಿ. 
ದೇವರಲ್ಲದೆ ಇನ್ನಾರು ಗತಿ (ರೂಢಿ). ಇನ್ನಾವ ಇ ಬೇರೆ ಯಾವ ; ಮತ್ತೆ 
ಇನ್ನು ಸ್ಪಲ್ಪ; ಮತ್ತಷ್ಟು: ಅದರ ದಂಡೆಯ ಈ 


ನಿನ್ನನ್ನರೆ ನಿನಗೆ ನೀನೆ ದೊರೆಯೆಯ್‌ ಶಂಭೂ (ಇಆ. XX, ೭೦-೧೧; 
೩-೫೯). ಇನ್ನಾರ್‌, ಇನ್ನಾರು - ಬೇರೆ ಯಾರು; ಮತ್ತೆ ಯಾರು 

ಯಾವ : ಕಂದನಾಡುವ ಬಾಲಲೀಲೆಯಂ ನೋಡಿ ... ಪಂಚೇಂದ್ರಿಯ 
ಇನ್ನಿನಿತು ಬೆಳ್ಳ ಗಾಗಿ ಶೋಭಿಸಿತು (ಚೆಂದುಟ. ೧೭). ಇನ್ನುಂ-೧, ಈವ 


ರೆಗೊ; ಈಗಲೂ: ಮಹಾಬಳಂ ಇನ್ನುಂ ನಿಜಭೋಗಕಾಂಕ್ಷೆಯನಣಂ 
ಬಿಸುಡಲ್‌ ಬಗೆದಾರನ್‌ (ಆದಿಪು. ೨-೩೪) ; ಅವರ್‌ ಪೋದೊಡವನಂದಿರ 
ಕಬ ನಿ ಮಿನ್ನುಮಿರ್ಪುವು (ಗದಾಯು. ೧-೪೭); ಕನ್ನ ಮಯ್ಯ ಂಬರೆಮಾಗಂ | [55 
ಸುಕವಿ ಬಗೆವೊಡಿನ್ನುಂ ಮುನ್ನುಂ (ಸಂಚತಂ. ೫-೮). ಪಿ, ಪ್ರ ಕೃತಸ್ಥಿ ತಿ| 
ಯಲ್ಲಿ; ಸ ಸದ್ಯ: ನೀರಿನ್ನು ಕೂಸೆ (ನಡ್ಡಾ ರಾ. ೧೧೩-೫). ೩. ಗಿ 
ಮುಂಜಿಯೂ : ಪೊನ್ನುಳ್ಳ ನನೆ ಕುಲೀನಂ.. . ಅದಜಶಿಂದಿನ್ನುಂ ಪೊನ್ನನೆ | 
ಪಡೆವುದು (ಶಮದ. ೬೯ ಪ್ರಯೋ). ೪. ಇದಕ್ಕಿಂತಲೂ ಹೆಚ್ಚು | 
ಡೊಳ್ಳು ಹೊಟ್ಟಿಗೆ ಸಾಲದಿನ್ನುಂ ಕೊಂಡು ಬಾ ಎನುತ (ಬಸಪು. ES ಫೆ 
ಇನ್ನು i ಇಲ್ಲಿಂದ ಮುಂದೆ; ಈ ಕಾಲದಿಂದ ಮುಂದಕ್ಕೆ ; | 
ಈ ಕೊತ್ತಿ ನಿಂದಾಚೆಗೆ: ನೀವುಇನ್ನು ಮುಂದೆ ಹೆಚ್ಚು ಶ್ರಮ ತಕ್ಕೊಂಡು 
ಕಲಿಯಬೇಕಾಗುವುದು (ಮುಂ ಬಯಿ. ೪-೧). ಇನ್ನು ಮಶಿ ಇನ್ನು 
ಮುಂದೆ: ಇನ್ನುಮೇಲೆ ಈ ಮಾತನ್ನು ನಾನು ಸ ಕರೆಯುವುದಿಲ್ಲ 
(ಮುಂಬಯಿ. ೩-೫೪). ಇನ್ನು ವರೆ, ಇನ್ನೂ ವರೆಗೆ - ಈವರೆಗೆ; ಇಲ್ಲಿಯ 45 
ತನಕ: ಎನ್ನ ಕಣ್ಣಲಿ ಹುಟ್ಟ ದುದು ನೊದಲಿನ್ನು ವರೆ [ಪಾಕಾಂ. ಅನ್ನೆ ವರ] 


| 
| 
| 
| 
| 
| 
| 
| 
| 
| 


ಇನೆಜ 


ರುಜೆಯೆಂದುಮಾಗದು (ಬಸಪು. ೧೮-೭೧) ; ಇನ್ನೂ ವರೆಗೆ ಅಕ್ಕನ ಭಿಟ್ಟಿ 


ಯಾಗಿದ್ದಿಲ್ಲ (ಸ್ಮೃೃತಿಚಿ. ೨೫೬). ಇನ್ನೆಲ್ಲಿ- ಬೇರೆ ಯಾವ ಕಡೆ ; ಮತ್ತೆ 
ಯಾವ ಸ್ಥಳದಲ್ಲಿ: ನಿನ್ನಂಥವರನ್ನು ಇನ್ನೆಲ್ಲಿ ಕಾಣೋಣ (ರೂಢಿ). 


ಇನ್ನೇನ್‌, ಇನ್ನೇನು - ಮತ್ತೆ ಏನು: ಎನಗೆ ತಾನಿನ್ನೇನ ಬಗೆವನೊ 
(ಬಸಪು. ೩೧-೧೫) ; ವರಗುರು ಉಪದೇಶ ನೆರವಾಯಿತೆನಗೀಗ ಇನ್ನ್ನೇ 
ನಿನ್ನೇನು (ಪುರಂದ. ಸು. ೧೦೫ ಪ). ಇನ್ನೊಂದು - ಬೇರೊಂದು: ಇದಕೆ 
ನಿಮ್ಮಂ ನುಸಿ ನಂದನವನ (ಬಸಪು. ೨೫-೩೩). ಇನ್ನೊಬ್ಬ, 
ಇನ್ನೊರ್ವ - ಬೇರೆ ಒಬ್ಬ : ನನಗೆ ಇನ್ನೊಬ್ಬನ ಸಹಾಯ ಬೇಕಾಗಿದೆ 
(ಯಾ ಅವನ ತನುಜರ್‌ ಬೃಹಸ್ಪ ತಿಯುಖುನ್ನೊ ರ್ವ ಸಂನರ್ತನೆಂಬವಂ 
(ಜೈಮಿಭಾ. ೫-೨೭). ಇನ್ನೊಮ್ಮೆ ಐ BA ಸಲ; ಮತ್ತೆ; 
ತಿರುಗಿ: ತಾವು ದಯವಿಟ್ಟು ಇನ್ನೊಮ್ಮೆ ಬನ್ನಿ (ರೂಢಿ). 

[ಜೀ. ॥ ಶಮಿ, ಇನಿ, ಇನ್ನ ವರ, ಇನ್ನುವರ್‌; ಮಲ. ಇನಿ; 
ತುಳು. ನಣ, ನಾಣ; ಕೊಡ. ಇನ್ನಿ, ಇನ್ನೂ; ತೆಲು. ಇಕ, ಇಂಕ; 
ಕೋಲಾ, ಇನಿ ಮತ್ತು] 

ಇನ, "ಇನ್ನಂ ನೋ. 

ಇನ (ನಾ. ೧. ನೇಸರು; ಸೂರ್ಯ: ಇನನಂ ನೋಡಿ... ಅಹ್ವಾನಂ 
ಗೆಯ್ಮಲೊಡಂ ಧರೆಗಿಟೌದನಂದು ದೆಶಶತಕಿರಣಂ ತ ೧-೯೧). 
೨. ಒಡೆಯ; ಪ್ರಭು; ರಾಜ: “ಆಳ್ಮನಲ್ಲಿಯುಂ ಇನನೆಂಬುದು? 
(ಹಲಾಯು. ೧೩೭-೩೮). ೩. ಗಂಡ; ಪತಿ: ಎನಗಿನ ಸೋಮಭೂಸನರಿ 
ಭೂಪಜಯಾಂಗನೆಯೊಳ್‌ ನಿರಂತರಂ ಮನನೆಳಸಿರ್ಪನಾಕೆಯಿರಲಾತನ 
ಸನ್ನಿಧಿಯಲ್ಲಿ ನಿಲ್ವುದಿಂತೆನಗಿದು ಧರ್ಮಮಲ್ಲದುದಆಂ ದೆಸೆಯಂತದೊಳಿ 
ರ್ಪೆನೆಂದು... ಯಶೋಂಗನೆ (ಶಾಪಮಂ. ೧೪೫-೮೧೬ ; 1172 ; ಎಇ. 
x೪, ೩೧೫). ೪. ಹಣವಂತ; ಧನಿಕ: “ಅಢೃ& ಸಮೃದ್ಧಃ, ಧನವಾನ್ಕ್‌ 
ಇನಃ ... ಈಶ್ವರಃ ಈ ೭ ಧನನಂತಂ” (ಹಲಾಯು. ೫೯-೨೦೧). 
೫, ಪರಮಾತ್ಮ. ೬. ತಂದೆ. ೩. [ಛಂದ] ಜಗಣ (ಬ-೪) ಎಂಬ 
ಅಕ್ಷರಗಣ; ಸೂರ್ಯಗಣ : ಇನಾನಿಲ ದಿನೇಶ ಮಾರುತ ಪಯೋಲ 
ಗಂಗಳೆ ಬೆಡಂಗನಾಳ್ದು ನಿಲೆ (ಛಂದೋಂಬು. ೨-೧೧೪); “ಪರಮಾತ್ಮಾ 
ಭಾನು ಭೂಕಾಂತರಿನಾಹ್ವಯಂ (ನಾನಾರ. “ನೃಪ ರವಿ 
ತಾತಾತ್ಮಂ ಯಾ ನಾಲ್ವೆಸರೀ ತೆಜನಿನ ಶಬ್ದ” (ನಾನಾಕಂ. ೧೪೨). [ಸಂ.] 

ಇನಂ "ಇನ್ನಂ' ನೋ. 

ಇನಕರ (ನಾ). - ಇನಕಿರಣ: ಸೋಜಿಗಮೇನೆಸಗಿಹುದೋ ಇನಕರ 
ಸಂಸ್ಪರ್ಶಂ (ಮಾಂದಳಿ. ೪೨). [ಇನ್ನ ಕರ್ಮ) 

ಇನಕಿರಣ (ನಾ). ಸೂರ್ಯನ ಕಿರಣ; ಸೂರ್ಯರಶ್ಮಿ: ಪಗಲಂತಿ 
ರ್ದಚ್ಚವೆಳ್ಳಿಂಗಳೊಳಿನಕಿರಣದ್ಯೋತಿಗೆತ್ತಾಗಳಾಗಳ್‌ ಮುಗಿದಿರ್ದಂಭೋ 
ಜಮೋರೊಂದಲರ್ದುದು (ಆದಿಪು. ೧೨-೯). ([ಇನ್ಶ* ಕಿರಣ) 

ಇನಕುಮಾರ (ನಾ). ೧. ಸೂರ್ಯನ ಮಗ. ೨. ಯಮ. &. ಶನಿ. 
೪. ಸುಗ್ರೀವ. ೫. ಕರ್ಣ. [ಇನ್ಮ * ಕುಮಾರ] 

ಇನಕುಲ (ನಾ). ೧. ಸೂರ್ಯವಂಶ. ೨. ಸೂರ್ಯವಂಶರದಲ್ಲಿ ಹುಟ್ಟಿ 
ದವನು : ಧರ್ಮದಾಲಾನಕ್ಕೆ ಕಟ್ಟುಗೊಂಡಿನಕುಲನ ಧೈರ್ಯದೈರಾ 
ವತಂ ಹೋರಾಡುತಿರ್ಪುದಂ ಕಾಣುತೆ (ಶ್ರೀರಾಮಾ. ೧೬೯-೪೮೩). 

[ಇನ್ನ * ಕುಲ] 

ಇನಜ (ನಾ). ೧. ಯಮ: ಪುಟ್ಟದನನಿವಾರ್ಯಸುತೇಜನೆನಿಪನಿನಜನ 
ತನಯಂ (ಪಂಸಭಾ. ೧-೧೨೧). ೨. ಶನಿ: ಜನ್ಮನಾಥನಂ... ಇನಜಂ 
ನೋಬ್ಬಂದು . .. ದೀಕ್ಸಾಮಾತ್ರಮಂ ಫೊರ್ದುಗುಂ (ಜಾತತಿ. ೧೬-೪). 
೩. ಕರ್ಣ: ಇನಜನೆ ದಾನಿ ದಾನಿಗಳೊಳ್‌(ಎಕ. ೪11, ಶಿಕಾರಿ. ೧೫೧-೨೯ ; 
1047). ೪. ಸುಗ್ರೀವ. (ಸಂ.] 


೧೨೧) ; 


ಇನಜನ್ಮ 


ಇನಜನ್ಮ (ನಾ). ಸೂರ್ಯಪ್ರತ್ರ; ಶನಿ: ಇನಜನ್ಮಂ ಬಲಹೀನ ಜನ್ಮ 
ಪತಿಯಂ ನೋಟ್ಬಿಂದು, .. ದೀಕ್ಷಾಮಾತ್ರಮಂ ಪೊರ್ದುಗುಂ (ಜಾತತಿ. 
೧೬-೪). [ಸಂ. ಇನಜನ್ಮನ್‌ (ಇನ * ಜನ್ಮನ್‌)] 
ಇನಜಾತ (ನಾ). ೧. ಯಮ: “ಯನುಂ... ಇನಜಾತಂ ಪಿತೃ 
ಪ್ರಿಯಂ ಹರಿ ದಂಡಪಾಣಿ ಕೀನಾಶಂ ಕೃತಾಂತನಕ್ಕುಂ ? (ಮಂಗರಾ. 
೧೫-೧೦). ೨. ಸುಗ್ರೀವ. ೩. ಕರ್ಣ. ೪. ಶನಿ. [ಸಂ.] 
ಇನತನುಜ (ನಾ). - ಇನಕುಮಾರ (ದಕ. 8). [ಇನ್ನ * ತನುಜ) 
ಇನತನೂಜ (ನಾ). ಸೂರ್ಯನ ಮಗ; ಕರ್ಣ: ಇನತನೂಜನ ಕೂಡೆ 
ಮೈದುನತನದ ಸರಸವನೆಸಗಿ (ಕುವ್ಯಾಉ. ೧೦-೨). 
[ಇನ್ನ * ತನೂಜ] 
ಇನಮಂಡಲ (ನಾ). ಸೂರ್ಯಬಿಂಬ, ಮಂಡಲ: ನೆರೆದೆಟ್ವರ್ಪಿನ 
ಮಂಡಲಂಗಳಿವು ಬೇಜಕಿಂಬಂತೆ ಬಂದರ್‌ (ಪುಷ್ಪಪು. ೧೩-೬೨). 
[ಇನ್ನ * ಮಂಡಲ] 
ಇನರಶ್ಮಿ (ನಾ). - ಇನಕಿರಣ: ಶಿರಮನಿನರಶ್ಮಿ ಪದತಳಸರೋಜಮಂ 
ತಪನತಪ್ತಶಿಖರಾಗ್ನಿ ತನೂದರಮಂ ಕ್ಪುಧಾನಳಂ ಸುಡೆ ಕರಿಂ[ಕು]ವರಿದಗ 
ಮನಘವಿಘಾತಂ ಪೋಲ್ತಂ (ಸುಕುಮಾ. ೪-೧೪). [ಇನ್ಸ * ರಶ್ಮಿ] 
ಇನರಿಪು (ನಾ). ಸೂರ್ಯನ ಶತ್ರು; ರಾಹು: “ಇನರಿಪು ವಿಧುಂತುದಂ 
೬ ಎನೆ ರಾಹು? (ಮಂಗರಾ. ೧೨-೭). [ಇನ್ಯ + ರಿಪು) 
ಇನವಾರ (ನಾ). ಭಾನುವಾರ; ಆದಿತ್ಯವಾರ: ಇನನಾರದಂದು ಬಸು 
ರಿಯ ಕೊನೆಯಂ ಕೊಂಡೆಡಡೆ ಬಳಸಿ ಕೆಸಜಕೊಳದಂ ಪೂಟ್ಜನಿತಆಕೊಳಾ 
ನರವುಲಿಯೆನಿತನಿತುಮವಿರ್ದೆಡೆಯನ ಆಕಿಯದಂತಿರೆ ಪೋಕುಂ 
(ಲೋಕೋಪ. ೯-೧೩೦). [ಇನ್ನ + ವಾರ್ಯ] 
ಇನವಿರಹಿಣಿ (ನಾ). ೧. ಸೂರ್ಯನನ್ನು ಅಗಲಿದವಳು. ೨. ಗಂಡ 
ನನ್ನು ಅಗಲಿರುವವಳು. ೧, ೨: ಇನವಿರಹಿಣಿ ಪದ್ಮಿನಿ ಕಾಂತನಗಲೈ 
ಯನಾಂತರಸುಗೆ ಮುಳಿವ ನಿಶಾಕಾಂತನ ಕರಳೆ ಬೆರ್ಚಿ ಮುಚ್ಚಿದಳೆನೆ 
ಮೊಗನಂ ಮುಗಿವ ಪಂಕಜಂ ಕರಮೆಸೆಗುಂ (ರಾಜಶೇ. ೧೧-೧೦). 
[ಇನ್ನ + ವಿರಹಿಣಿ] 
ಇನಸುತ (ನಾ). ಸೂರ್ಯನಮಗ; ಯಮ. "ಇನಸುತಾಂತಕ?' 
ಪರಾ. [ಇನ್ನ + ಸುತ] 
ಇನಸುತಾಂತಕ (ನಾ). ಯಮನಿಗೆ ಯಮನಾದವನು ; ಶಿವ: 
ಇನಸುತಾಂತಕನೊಲಿದು ಮಗುವೆ ನಿ ನ್ನಿಷ್ಟಾ ರ್ಥದನುವ ಬೇಡೆನೆ 
(ಪ್ರೌಢರಾ. ೨೧-೨೮). [ಇನಸುತ + ಅಂತಕ] 
ಇನಸೂನು (ನಾ). - ಇನತನೂಜ: ಅಆರ್ಪ್ರಿನಸೂನು ಮತ್ತೆ ಪುಟ್ಟದ 
ನೆನಿಸಂತುಟಾಯ್ತೆಆಕಿಗನುನ್ನತಿಯಂ ಪೊಗಟಲ್‌' ಸಮರ್ಥರಾರ್‌ (ಎಇ. 
೫೪1, ೬೦-೧೭ ; 1081). [ಇನ್ನ + ಸೂನು] 
ಇನಸ್ಪರ್ಧಿ (ನಾ). ಸೂರ್ಯನ ಜತೆಯಲ್ಲಿ ಸ್ಪರ್ಧೆ ಹೊಡಿದವನು, 
—ಹೋರಾಡುವವನು: ಇನಸ್ಪರ್ಧಿ ಆಂಜನೇಯಂ ಬೇಗ ಬೇಗನೆ 
ಸಾಗುತಿರೆ (ಶ್ರೀರಾಮಾ. ೪೧೬-೩೭೧). (ಸಂ. ಇನಸ್ಪರ್ಧಿನ್‌] 
ಇನಾಂ, ಇನಾಮ, ಇನಾಮು (ನಾ). ಪಾರಿತೋಷಿಕ; ಬಹು 
ಮಾನ; ಬಕ್ಸ್ಷೀಸು; ಮೆಚ್ಚಿಗೆಯಿಂದ ಕೊಟ್ಟಿ ವಸ್ತು ; ಮಾನ್ಯ 
ವಾಗಿ ಕೊಟ್ಟ ಜಮಾ ನು : ಅಪರಾಧಿಗಳನ್ನು ಪತ್ತೆಮಾಡಿದವರಿಗೆ 
ಇನಾಂ ಕೊಟ್ಟು (ನಾಪೋಲೀ. ೧೧೮). ಇನಾಮ : "ಇನಾಮದಾರ? 
ಪರಾ. ಇನಾಮು: ಜಮಾನನ್ನು ಯಿನಾಮಾಗಿ ನಡಶಿಕೊಂಡು ಬರ್ರು 
ವದ್ದು (ಮೈಆರಿ. ೧೯೪೨, ೩೯-೪; 1813); ಭೂಮಿ ಯಿನಾಮಾಗಿ ನಡಶಿ 
ಕೊಂಡು ಬರ್ರುವದು (ಮೈಆರಿ. ೧೯೩೦, ೪೨-೧೫; 182); ವಂದು 
ಸಾವಿರ ವರಹಗಳನ್ನು ಇನಾಮು ಅಗಿ ಕೊಡುತ್ತೇವೆ (ರಾಜೇಂದ್ರ. ೩೮); 


೬೬೩ ಜನಾಮಕಶಿ 


| ಅವನು ತನ್ನ ಸಹಾಯಕರಿಗೆ... ಹತ್ತು ಕರುಗಳನ್ನು ಇನಾಮಾಗಿ ಕೊಡು 
ತ್ತೇನೆಂದು ಸಾರಿದನು (ಬಂಗಾಹೆ. ೫೯). 
[*- ಮರಾ. ಇನಾಮ್‌ ; ಅರ. ಇನ್‌ಆಮ್‌] 
ಇನಾಂಗ್ರಾಮ (ನಾ). ಬಹುಮಾನವಾಗಿ ಕೊಟ್ಟ ಗ್ರಾಮ; ಜಹ 
ಗೀರಿಯಾಗಿ ಬಿಟ್ಟ ಗ್ರಾಮ: ಈಚಿಗೆ ಸರ್ಕಾರದವರು ಇನಾಂಗ್ರಾಮಗಳ 
ಜೋಡಿ ವಗೈರೆ ಕ್ರಮವನ್ನು ರದ್ದುಮಾಡಿದ್ದಾರೆ (ರೂಢಿ). 
[ಇನಾಂ * ಗ್ರಾಮ] 
ಇನಾಂಜಮಾನು (ನಾ). ಜಹಗೀರಿಯ ಜಮಿಾನು; ಇನಾಮತಿ 
ಜಮಾನು: ಪೂರಾ ಕಂದಾಯ ಬೀಳುವ ಇನಾಂಜಮಿಾನನ್ನು ಪಡೆದಿರೆ 
ಬೇಕು (ಗ್ರಾಮಾಕ. ೧೨). [ಇನಾಂ + ಜಮಾನು] 
ಇನಾಂತಿ, ಇನಾಮತಿ, ಇನಾಮತ್ತಿ (ನಾ). ಕಂದಾಯವಿಲ್ಲದಂತೆ 
ಮಾನ್ಯವಾಗಿ ಕೊಟ್ಟ ಕೊಡುಗೆ, ಕೊಡುಗೆಯ ಜಮಾನು; 
ಜೋಡಿ: ತೋಟಿ ಇನಾಂತೀಗೆ ಪಂಗನಾಮ ಹಾಕಬೇಕಾಗುತ್ತೆ ಇನ್ನು 
(ನಮ್ಮಳ್ಳಿ. ೯). ಇನಾಮತಿ : ಕೆಲವು ಇನಾಮತಿಗಳು ಬಿಡುಗಡೆಯಾದುವು 
(ಮಹಾವಂ. 11, ೨೪) ; ಅದರ ಸಮೇತ ಬಿಟ್ಟೂರಿನ ಇನಾಮತಿ (ರುಾರಾಣಿ. 
೯೯). ಇನಾಮತ್ತಿ : ಯಿನಾಮತ್ತಿಯಲ್ಲು ಜಾರಿಯಿರುವುದು (ಮೈಆರಿ. 
೧೯೩೪, ೫೨-೯ ; 1812). [« ಮರಾ. ಅರ. ಇನಾಮತೀ] 
ಇನಾಂತಿಜಮಿಸಾನು (ನಾ). ಕಂದಾಯವಿಲ್ಲದ ಅಥವಾ ಕಡಮೆ 
ಕಂದಾಯದ ಏರ್ಪಾಡಿನಿಂದ ಕೊಡುವ ಮಾನ್ಯದ ಜಮಾನು; 
ಕೊಡುಗೆಯ ಭೂಮಿ: ಇನಾಂತಿ ಜಮಿನು ಕುಲವಾಡಿಕೆಗಾಗಿ ಬಿಟ್ಟಿತ್ತು 
(ಹುಟ್ಟಿಹ. ೬೬). [ಇನಾಂತಿ * ಜಮಾನು] 
ಇನಾಂದಾರ, ಇನಾಮದಾರ, ಇನಾಮುದಾರ (ನಾ). ಇನಾಮನ್ನು 
ಪಡೆದವನು; ಜಮಾನ ಗ್ರಾಮ ಮುಂತಾದುವನ್ನು ಮಾನ್ಯ 
ವಾಗಿ ಪಡೆದವನು; ಜೋಡೀದಾರ : ಅವರು ಸರ್ಕಾರದವರಿಗೆ ಮತ್ತು 
ಇನಾಂದಾರರಿಗೆ ಸಾದೆ ಸೊಪ್ಪು ಒದಗಿಸುವುದು . .. ಇವುಗಳಲ್ಲೇ ಜೀವ 
ವನ್ನು ತೇದು ಬಂದಿದ್ದರು (ಹುಟ್ಟಹ. ೬೬). ಇನಾಮದಾರ: ನಮ್ಮ 
ತಂದೆಯವರು ಅಲ್ಲಿಯ ಇನಾಮದಾರರು (ಅನ್ನ. ೧೯೦) ; ಊರೊಳಗಿನ 
ಇನಾಮದಾರರು ಸರಕಾರಕ್ಕೆ ಜೂಡಿಯನ್ನು ಸಹ ಕೊಡುವದಿಲ್ಲ 
(ನೋಹಿನೀ. ೧೧). ಇನಾಮುದಾರೆ: ಇನಾಮುವಾರರು ಬಾರಾಬಲೂತಿ 
ಜನರು ತಮಗೆ ಸರಕಾರದಿಂದ ಜಾರಿಯಾಗಿರುವ ಭೂಮಿ ಅಲ್ಲದೆ ಜಾಸ್ತಿ 
ಭೂಮಿ ಸ್ಥಳದವರ ಬಂದಕಟ್ಟನಿಂದ ದಾಖಲು ಮಾಡಿಕೊಂಡು ಅನುಭವಿ 
ಸುತ್ತ ಇರುವಂಥಾದ್ದು (ಮಹಾವಂ. 11, ೬೦). 
[+ ಮರಾ. ಪಾರ. ಇನಾವತ್‌ಬಾರ್‌] 
ಇನಾಕ್ಕುಲೇಷನ್‌ (ನಾ). ಪ್ಲೇಗು, ಕಾಲರಾ ಮುಂತಾದ ಸಾಂಕ್ರಾ 
ಮಿಕ ರೋಗಗಳು ಹರಡುತ್ತಿರುವ ಕಡೆ ಜನರು ಅಥವಾ ದನಕರು 
ಮುಂತಾದ ಪ್ರಾಣಿಗಳಿಗೆ ಅಂತಹ ರೋಗಗಳು ಅಂಟಿದಂತೆ ತಡೆ 
ಗಟ್ಟಲು ಶರೀರದೊಳಕ್ಕೆ ನಳಿಕೆಯ ಸೂಜಿಯ ಮೂಲಕ ರೋಗ 
ನಿರೋಧಕ ಔಷಧವನ್ನು ಸೇರಿಸುವಿಕೆ: ಇನಾಕ್ಯುಲೇಸನ್‌ ಮಾಡಿಸಿ 
|. ಕೊಂಡರೆ ಬದುಕುತ್ತಾರೆ, ಸಾಯುವುದಿಲ್ಲ (ಹುಟ್ಟಹ. ೭೪); ಮುನ್ನೆಚ್ಚರಿ 
ಕೆಯ ಇನಾಕ್ಕುಲೇಷನ್‌ಗಳನ್ನು ತೆಗೆದುಕೊಂಡವರು ರೋಗಗ್ರಸ್ತ ರಾದಾಗ 
: ಬದುಕಿಕೊಳ್ಳುವಂತೆ (ಮಹಾಗ. ೯೪). [4- ಇಂ. Inoculation] 
| ಇನಾನ್ವಯ (ನಾ). ಸೂರ್ಯವಂಶ: ತರುಣಿ ಭವದೀಯ ಪುಣ್ಮೋ 
ದರದೊಳ್‌ ಪುಟ್ಟುಗುಮಿನಾನ್ವಯಾಂಬುಧಿಚಂದ್ರಂ (ರಾಜಶೇ. ೪-೫). 
[ಇನ್ನ * ಅನ್ವಯ] 
4 | ಇನಾಮ "“ಇನಾಂ' ನೋ. 
ಇನಾಮತಿ "ಇನಾಂತಿ' ನೋ. 


5 


10 


15 


20 


30 


55 


40 


ಇನಾಮತ್ತಿ 


ಇನಾಮತ್ತಿ "ಇನಾಂತಿ? ನೋ. 

ಇನಾಮದಾರ "ಇನಾಂದಾರ' ನೋ. 

ಇನಾಮು "ಇನಾಂ' ನೋ. 

ಇನಾಮುದಾರ "ಇನಾಂದಾರ' ನೋ. 

ಇನಾಯತೆ "ಇನಾಯತು' ನೋ. 

ಇನಾಯತನಾಮ "ಇನಾಯತುನಾಮೆ' ನೋ. 

ಇನುಯತು, ಇನಾಯತ (ನಾ). ಅನುಗ್ರಹ; ಮೆಚ್ಚಿಗೆಯ ಅಥವಾ 
ಔದಾರ್ಯದ ಕೊಡುಗೆ. "ಇನಾಯತುನಾಮೆ' ಪರಾ. 
ಇನಾಯತ: ಈಗ ತಮ್ಮ ದೊಡ್ಡ ಸರಕಾರದಿಂನಾ ವಂದು ನಿಶಾನಿ 


ಇನಾಯತ ಆದರೆ ನಮಗೆ ಬಹುಮಾನ ಉಂಟಾದೀತು (ರಾಜೇಂದ್ರ. ೧೦೬). |10 


[4 ಮರಾ. ಅರ. ಇನಾಯತ್‌] 
ಇನಾಯತುನಾಮೆ, ಇನಾಯತನಾಮ (ನಾ). ಶಿಫಾರಸು ಪತ್ರ; 
ಸನ್ನದು (8). ಇನಾಯತನಾಮ : ತಂಮ ಇನಾಯತನಾಮ ಬಹಳ 
ವಳ್ಳೇ ಹೊತ್ತಿನಲ್ಲಿ ಬಂದು ಮುಟ್ಟಿತು (ರಾಜೇಂದ್ರ. ೧೦೪). 


[4-'ಮರಾ. ಅರ, ಇನಾಯತ್‌ನಾಮಾ] 15 


ಇನಿ "ಇನಿದು' ನೋ. 
ಇನಿಕೆಯ್‌ (ಕ್ರಿ). ರುಚಿಯಾಗು; ಸವಿಯಾಗು : ಪಸಿವು ದೊರೆಕೊಳ್ಳು 
ಮುಣಿಸುಗಳಿನಿಕೆಯ್ಸುಂ (ಸಂಪಭಾ. ೫-೪೭). _ 
[ಇನಿ (ಆ ಇನಿದು) + ಕೆಯ] 
ಇನಿಗಂಪು (ನಾ). ಮಧುರವಾದ ವಾಸನೆ; ಸುವಾಸನೆ: ಇನಿಗಂಪು|20 
ಸೋಲಮಂ ಘಳಿಲನೆ ಮಾಡೆ ಭೂಭುಜನ ಚಿತ್ತಮನೀಗಳಿ ಸೂಜಕೆಗೊಳೆಂ 
(ಧರ್ಮಾಮೃ. ೭-೧೭೯) ; ಮಧುದೂತಿಯ ತಳ್ತಿನಿಗಂಪು ಚೂತವಲ್ಲರಿಯ 
ಲರಚ್ಚಗಂಪು ಬಗೆಗೊಂಡುದು (ರಾಜಶೇ. ೧೦-೧೯). 
[ಇನಿ (ಆ ಇನಿದು) * ಕಂಪು] 
ಇನಿಗಡಲ್‌ (ನಾ). ಕ್ಷೀರಸಾಗರ; ಹಾಲ್ಲುಡಲು (ಪ್ರಭಣ್ಣ). 
[ಇನಿ (ಆ ಇನಿದು) * ಕಡಲ) 
ಇನಿಗಣ್‌ (ನಾ). ಸೊಗಸಾದ ಕಣ್ಣು; ಮನೋಹರವಾದ ಕಣ್ಣು 
ನಲ್ಲನಿನಿಗಂಗಳಿಗೆ ಜೀನಿಳಿವ ಕಂಗಳಿಂದಾಲಿಂಗನಂಗೆಯನ್ನು (ಶ್ರಿ (ರಾಮಾ. 
೮೭-೨೪೦). [ಇನಿ (ಆ ಇನಿದು) * ಕಣ್‌) 
ಇನಿಗದಿರ್‌ (ನಾ). ಇಂಪಾದ ಕರಣ ; ಹಿತವಾದ ಕಿರಣ ; ಅಮೃತ |59 
ಮಯವಾದ ಕಿರಣ. "ಇನಿಗದಿರ್ವಟ್ಟು' ಪರಾ. 
[ಇನಿ (ಆ ಇನಿದು) + ಕದಿರ್‌,] 
ಇನಿಗದಿರ್ವಟ್ಟು (ನಾ). ಚಂದ್ರಬಿಂಬ, ಮಂಡಲ: ಇನಿಗದಿ 
ರ್ವಟ್ಟು ಚಂಡಕರನಮುಂಡಲವಾದುಜು. .. ಕಾಮತಾಪಪರಿತಪ್ರೆಗೆ 
(ಉದ್ಭಟಿ. ೭-೫೯). [ಇನಿಗದಿರ್‌ + ಬಟ್ಟು] 
ಇನಿಗನ್ನಡ (ನಾ). ಇಂಪಾದ ಕನ್ನಡ; ಮಧುರವಾದ ಕನ್ನಡ: 
ಬೆಳುನುಡಿ ದೇಶಿ ಗ್ರಾಮ್ಮವಿನಿಗನ್ನಡಮಾ ಸೊಬಗುಂ ವಿಶಾಲಮುಂ. . . 
ಮೊದಲಾದ ಸಾಸಿರದ ಮೇಲೆರಳ್ಲೂಜುಮಿನಾದಿಯಾದವಂ (ಕವಿಜಿ. 
೪-೪). [ಇನಿ (ಆ ಇನಿದು) + ಕನ್ನಡ] 
ಇನಿಗಬ್ಬ (ನಾ). ಇಂಪಾದ ಕಾವ್ಯ; ಮಧುರವಾದ ಕಾವ್ಯ: 
ಪಂಪಾನಗರೀಶ್ವರನೀ ಪೆಂಸಮರ್ದಿನಿಗಬ್ಬ ಕಾಣ್ಮಂ (ಉದ್ಭ ಟಿ. ೧-೧೫); 
ಹಾಸ್ಯಮಿನಿಗಬ್ಬಮೊಳ್ಳುಮಿಲ್ಲದ ಸೂಳೆವನೆಯೆ ಬಜ್‌ವನೆಯು (ಉದ್ಭಟ. 
೧೦-೯೩) ; ತಿಳಿಜೊನ್ನಮೆನಲೆಸೆದುದು . . . ನೀನೊಲಿದೊರೆನಿನಿಗಬ್ಬವರಸ 
(ತ್ರಿಭುತಿ. ೫-೨). [ಇನಿ (ಆ ಇನಿದು) * ಕಬ್ಬ] 
ಇನಿಗಲೆ (ನಾ). ಮಧುರವಾದ ವಿದ್ಯೆ; ರತಿಶಾಸ್ತ್ರ; ಕಾಮಶಾಸ್ತ್ರ : | ಆ 


'ಆೆ 
ಪೆಣ್ಣಳಲ್ಲದೆ ಮೋಹನದಿನಿಗಲೆಗಳ ಬಲ್ಲರುಂಟೀ (ಕುರಾಸಾಂ. ೩೩-೮೧) ; 


[25 
| 


35 


40 


೭೭೪ 


ಇನಿತ್ತು 


ಹ 


ಓಪರ ಲೀಲೆಯನಜಾದಿನಿಗಲೆಯೆ ಕೀಲನಜಕದು ಕೂಡೆ ಕಾಮಸುಖಾಬ್ಮಿ 

ಯೊಳೋಲಾಡಬಹುದೆನುತಿಹರು (ಭರಚ. ೪೭-೨೭) ; ಇನಿಗಲೆಯಹಿಿವಳ 

ಇಂದುಟವೆತ್ತಳ., . ತನುವ ತಳ್ಳೈಸುವುದೆಂದೊ (ಶತಸಾಂ. ೨೮-೪೭). 
[ಇನಿ (ಆ ಇನಿದು) + ಕಲೈ) 


5| ಇನಿಗಾಲ (ನಾ). ಇಷ್ಟು ಕಾಲ: ಸಂಸೃತಿಯೇನಪಾರಮೊ! ಎನಿವಿ 


ರಿದೊ! ಇನಿಗಾಲಂ ನಮೆದೊಡಂ ಸಮೆಯದೆ (ರಾಮಾಶ್ವ. ೭೪- ೨೯). 
[< ಇನಿತು * ಕಾಲ] 

ಇನಿಗೆನ್ನ (ನಾ). ಸೊಗಸಾದ ಕೆಂಪುಬಣ್ಣ ; “ಸವಿಯಾದ ಕೆಂಬಣ್ಣ” 
(ಗಿಳಿವಿಂ. ಕೋಶ) : ಮಬ್ಬಿನಲ್ಲಿ ಮರಸಿ ಯಕ್ಷನೊಲೊಬ್ಬ ಚೆನ್ನಂ ಹೆಗಲಲ್ಲಿ 
ಕೊಡವೆತ್ತಿ ಬಂದನಾ ಕೊಡದಿಂ ಸವಿಯಲೆನಗಿತ್ತನೇಂ ದ್ರಾಕ್ಷೆಯಿನಿಗೆನ್ನಂ 
(ಗಿಳಿವಿಂ. ೧೨೧-೩೧). [ಇನಿ (ಆ ಇನಿದು) * ಕೆನ್ನ ?] 

ಇನಿಗೆಯ್ತ (ನಾ). ೧. ಹಿತವಾದ ಕೆಲಸ. ೨. ಸುಖದ ಕೆಲಸ; 
ರತಿಕ್ರೀಡೆ; ಕಾಮಕ್ರೀಡೆ: ಇನಿಗೆಯ್ತದೆಸೆಕದೆಲ್ತರದೆ. ತನಗೊಲ್ಲ 
ಚದುರೆಯ ತಾನೊಲ್ಲು ನೆರೆದೊಡೆ (ಚಿಕವಿ. ೬-೧೫೭). 

[ಇನಿ (ಆ ಇನಿದು) + ಗೆಯ್ತ (ಆ ಕೆಯ್ತ)) 

ಇನಿಗೊಳ (ನಾ). ಅಮೃತಸರೋವರ : ನನೆಗಣೆಯನ ಮೆಯ್ವೆಳಗೆಂಬಿನಿ 

ಗೊಳದೋಲ್‌ ಮೊದಲೆ ಮಿಳಿರ್ದು (ಕಬ್ಬಿಕಾ. ೩೩೧). 
[ಇನಿ (ಆ ಇನಿದು) * ಕೊಳ್ಳ) 

ಇನಿಗೋಲ್‌ (ನಾ). ಸವಿಯಾದ ಕೋಲು ; ಕಬ್ಬು: ಇನಿಗೋಲ್ಲಳಳ 
ವಟ್ಟು ಜೇನೆಯ್‌ ರುುಮ್ಮನೊಸರ್ದು ಪರಿಕಾಲ್ಲೊಂಡುದೆಂಬಿನಂ ಪಾಡೆ 
ತುಂಬುರು ನಾರದರು (ಚೆ € ರಮ. ೧೦-೩೮); ಕಂಗೊಳಿಸುವಿನಿಗೋಲ 
ರುಚಿಯು ಬೋಡನಿಗುಂಟೆ (ಕವಿಚ. 111, ೧೫೭. ನಿಜಲಿಂಗಶತಕ). 

[ಇನಿ (ಆ ಇನಿದು) * ಕೋಲ್ಡ್‌) 

ಇನಿಜೇನುತುಪ್ಪ (ನಾ). ಸಿಹಿಯಾದ, ಸೊಗಸಾದ ಜೇನುತುಪ್ಪ: 
ಬಿದಿರಕ್ಕಿ ಯಿನಿಜೇನುತುಪ್ಪ ಕರ್ಜುರ ದ್ರಾಕ್ಷೆ ಬದರಿ ಮುಂತಾದ ಸತ್ಛಲವ 
ಉದುರಿದ ಕಳಿವಣ್ಣ ಪೊಟ್ಟಿಣಂಗಳ ತಂದು ಇದಿರಿಕ್ಕಿದರು (ಮೋಹಶ. 
೧೯-೭೩). [ಇನಿ (ಆ ಇನಿದು) + ಜೇನುತುಪ್ಪ] 

ಇನಿತು "ಇನಿತ್ತು' ನೋ. R 

ಇನಿತ್ತು, ಇನಿತು, ಇನೆತ್ತು (ನಾ). ೧. ಪರಿಮಾಣಸೂಚಕವಾದ 
ಶಬ್ದ; ಈ ಅಳತೆ; ಇಷ್ಟು: ಮೂಜುಂ ಮಣ್ಣುಂ ಇನಿತ್ತುಂ ಎಣಕಿ 
ಯಪ್ಪ (ಎಕ. 111, ತಿರುಮ. ೧೧೫-೩ ; 900). ೨. ಈ ಸಂಖ್ಯೆಯ 
ಪರಿಮಿತಿ: ಉದಗ್ರರಥಂಗಳಿನಿತ್ತಿನಿತ್ತಿವೆಂದೊದವಿದ ರಾಗದಿಂದೆ ಗಣಿ 
ಯಿಪ್ಪನದಾವಂ (ವರ್ಧಪು. ೨-೨೮). ಇನಿತು: ೧. “ಅನಿತಿನಿತುಯೆನಿ 
ತೆನಲ ತಾಂ ಘನತೆಯೊಳಿಂತಿವು ಪ್ರಮಾಣಸೂಚಕಮಕ್ಕುಂ ೫ (ಕನಿಕಂ. 
೨೧೬) ; ಇನಿತುಂ ರಾಜಾ(ಜ) ಶ್ರಾವಿತಂ ಮಹಾಜನಮುಂ ನಕ(ಗ)ರ 
ಶ್ರಾವಿತಂ (ae. Vil, ೨೮೬-೫೮ ; 732) ; ತನಗಿನಿತಆ ಬೇವಸಮೇಂ 
(ಕನಿರಾ ೧-೧೨) ; ಇನಿತಟಲುಮಿನಿತು ಮಜುಕಮುಮಿನಿತು ಮನಃಕ್ಷತ, 
ಮುಮಾವನಿಂವಾದುದು (ಕಾವ್ಯಾವ. ೩೫೬); ಪ್ರಸಾದವನೇವೆವೆಮಗಿನಿತಾ 
ದೊಡಂ ಕೊಡಲೊಲ್ಲದೀವೂರು (ಬಸಪು. ೫೮-೨೦) ; ಶರಪಾತವಿನಿತಿಲ್ಲದಡೆ 
ಹೊಳ್ಳಿ ಸಬಹುದೆ ನೃಪಧನವ (ಕುವ್ಯಾದ್ರೋ. ೩-೪೯). ೨."ಇನಿತನೆಯಂ' 
ಪರಾ. ೩. ಸ್ವಲ್ಪಮಾತ್ರ ; ಕೊಂಚ : ಅವಗುಣಮಿನಿತಾಡೊಡಮಾ 
ಕವಿತಾಬಂಧಮನಶೇಷಮಂ ದೂಷಿಸುಗುಂ (ಕವಿರಾ. ೧-೪೩); ಸೊಗಯಿಪ 
ಸಕ್ಕದಂ ಬೆರಸಿದಲ್ಲದೆ ಕನ್ನಡದಲ್ಲಿ ಕಬ್ಬ ಮಂ ಬಗೆಗೊಳೆ ಪೇಟಲಾಜರಿನಿತುಂ 
ಸಲೆ ಮುನ್ನಿನ ಪೆಂಪನಾಳ್ಡ ಕಬ್ಬಿಗರ್‌ ( ಕಬ್ಬಿಕಾ. ೧೫); ತನಯೆನಕಟಾ ಕಡು 
ಬಳಲಿದನು ಜನನಿ ಸಾಗಿಸಿ ಸಲಹಬೇಡಾ ಮನದೊಳಿನಿತಾದಡೆ ಕರುಣವಿಲ್ಲವ್ವ 
(ಬಸಪು. ೨೪-೬೧) ; ನಾ ಮಾಡಿದ ತಪ್ಪೆಂಬುದಿನಿತಿಲ್ಲ (ಮೋಹತ. ೯-೪). 


ಇನಿದು 


೪. ಈ ಅವಸ್ಥೆ; ಈ ಸ್ಥಿತಿ; ಈ ದಶೆ: ಬಂಧುಮತ್ಸರದೊಳಿ | 
ವೈರಮಂ ಪಡೆದು ಭೀಮನನಿನ್ನಿನಿತರ್ಕೆ ತಂದ ನೀಂ ಮರುಳನೊ . . 
ತಾಂ ಮರುಳನೊ (ಗದಾಯು. ೪-೪೪). ಹ, ಇಷ್ಟೊಂದು; ಇಷ್ಟು 
ಹೆಚ್ಚು : ಇನಿತೇಂ ಪೇಲಬ್ಬೆ ಚಿಂತಾಂತರಂ (ಪಂಪಭಾ. ೯-೮೬); 
ನೀನಿನಿತು ಚಿಂತಿಸಲೇಕೆ ಕಾಳೆಗಕೆನ್ನ ಕೆಳುಹೆಂದ (ಕುವ್ಯಾದ್ರೋ. ೪-೩೫); 
ಮೂಜುದಿವಸಡೊಳಗಿನಿತು ಕಾರ್ಯವ ಮಾಡಿ ನೀರನಾದನು ಜಯಾಂ 
ಗನೆಗೆ (ಕಂನನಿ. ೩-೫೯). ಇಿನೆತ್ತು : ೧. ನಾಲ್ಕುಬರಿಸ ಪರಿಯಾರಮು 
ಐದಾನೆ ವರಿಸಪದುವಾರಮುಂ ಮೇಣ್ಛೆಯುಸತ್ತಿಗಮು ಇನೆತ್ತುಮಾ[ನ್‌] | 
ಪ್ರಸಾದಂಗೆಯ್ದಾರ್‌ (ಸೌಇಇ. 120-1, ೫೦-೧೭ ; 9ನೆಯ ಶತ). ೨. ಇನೆತ್ತು 
ಮೂರ್‌ ನೆರೆ ಸಾಸನಮಾಗೆ . .. ಇಬ್ದು ಇತ್ತ ಮಣ್ಣ (ಎಕ. ೪, 
ಗುಂಡ್ಲು ಪೇ. ಆ೮-೬ ; 750). | 

ಇನಿತನೆಯ - ಈ ಸಂಖ್ಯಾಕ್ರಮದ; ಇಷ್ಟನೆಯ (೪). ಇನಿತ | 
ನೆಯಂ- ಇಷ್ಟನೆಯವನು : ಅನಿತನೆಯಂ, ಇನಿತನೆಯಂ, ಎನಿತನೆಯಂ | 
. . . ನೂಅನೆಯಂ (ಶನುಡ. ೨೦೭ ಪ್ರಯೋ). ಇನಿತಿನಿತು (ದ್ವಿರುಕ್ತಿ) : | 
ಇನಿತಿನಿತು ಭಯವಿನಿತು ಲಜ್ಜೆಯದಿನಿತಿನಿತು ಮುದವಿನಿತು( ಬಸಪು, ೨-೩೪). 
ಇನಿತುದಿವಸಂ = ಈ ಸಂಖ್ಯಾಪರಿಮಿತಿಯಷ್ಟು ದಿನ; ಇಷ್ಟು ದಿನ: 
ಇನಿತುದಿವಸಂ ., . ಈ ಪೊಬಲಂ ಕಂಡೆಮಿಲ್ಲ (ವಡ್ಡಾರಾ. ೮೯-೨೨). 
ಇನಿತಾನುಂ - ಸ್ವಲ್ಪವಾದರೂ; ಇಷ್ಟಾದರೂ : ತರಂಗಿಣೀ ತೀರಮನಿ | 
ನಿತಾನುಮೆಯ್ದಿವರ್ಪಲ್ಲಿ (ಜಗವಿ. ೮-೯ ವ). ಇಸಿತುವರಂ - ಇಷ್ಟರವ 
ಕೆಗೂ; ಇಷ್ಟುಮಟ್ಟಿಗೆ: ಇನಿತುವರಂ ವ್ಯಾಮೋಹಂ ನಿನಗೇ ಕಾದಪುದು 
(ಆದಿಪು.೫-೨); ಇನಿತುವರೆಂ ಪರಾಭವಮಿಳೇಶನನಿನ್ನೆನಗಾದುದು; ಪಂಪಭಾ. 
೧೩-೪೪). ಇನಿತೊಂದು - ೧. ಇಷ್ಟೊಂದು; ಇಷ್ಟು ಹೆಚ್ಚಿಗೆ; ಇಂಥ 
ದೊಂದು: ಅನಿತುಸುಖದನಿತುಭೋಗದ ಮನುಜಯುಗಂ ನೋಡೆ 
ನೋಡೆ ತಕ್ಷಣದೋೊಳ್‌ ತಾನಿನಿತೊಂದು ದೆಸೆಯನೆಯ್ಲಿದುದು (ಆದಿಪು. 
೫-೨೬); ಎನಗಿನಿತೊಂದವ ಸ್ಥೆ ವಿಧಿಯೋಗದಿನಾದುದು (ಪಂಪಭಾ. 
೧೩-೧೦೫) ; ಇನಿತೊಂದಾಗ್ರಹಮಂ ... ಮಾಳ್ಬನಿನಂ ನೀತಿವಿದಂ 
(ಉಜಕೇ. ೧೩-೨೭). ೨. ಒಂದು ಸ್ವಲ್ಪ ಮಾತ್ರ; ಇಷ್ಟು ಮಾತ್ರ: 
ಬನದೊಳಗೆ ಪೋಗಿ ಪೊಸಪೂವಿನ ಗೊಂಚಲನಕ್ಕ ನಿನಗೆ ತಂದ ಪ್ಪೆಂ 
ನೀನಿನಿತೊಂದು ಬೇಗಮಂ ನಿನ್ನಿನಿಯನ ಪಕ್ಕ ದೊಳಿರೆಂದು ಸಖಿ ತೊಲಗು 
ವುದುಂ (ಕಾವ್ಯಾವ. ೬೨೨) ; ತನುವಿನೊಳು ದುರ್ಗಂಧವೆಂಬುದನಿನಿತು 
ವಿಲ್ಲದಹಂಗೆ (ಬಸಪು. ೪೬-೬೦). ಇನಿಬರ್‌, ಇನಿಬರು, ಇನಿವರ್‌- ಇಷ್ಟು 
ಮಂದಿ: ಇನಿಬರ ಸನ್ಮಥ ಬರದೊಂ ಶ್ರೀಧರಮ್ಮನ್‌ (ಎಕ. 11, ಮಂಡ್ಯ. 
೧೪-೧೫ ; 907) ; ನೆರೆದಿನಿಬರುಮಾ ಲಕ್ಷ್ಮ ಮನಿರದಕ್ಕೆ ಟಿ ಸರದೆ ತೆಗೆಯ 
ಲಾರ್ತಿರುಮಿಲ್ಲಾ (ಪಂಪಭಾ. ೨-೫೨); ಇನಿಬರಿಗೆ ಪತಿ ದೇವಕೀನಂದ 
ನನು (ಕು ವ್ಯಾ ಸ. ೫-೩೫); ಯಿನ್ತಿನಿವರವುಭಯಾನ್ಮತದಿಂ ಮಂಗಳೂರ | 
ಸಂಕಣ್ಮಸೇನಬೋವನ ಬರಹ (ಎಇ. XX, ೮-೬೦ ; 1556); ನೋಡು 
ನೋಡಿನಿವರಂ ಕೊಂದುಯಿವ ಗೆದ್ದನೊರ್ವನೆ (ತುರಂಗ. ೫೧-೨೨). 
ಇನಿಬರುಂ ಎ ಇಷ್ಟು ಮಂದಿಯೂ ; ಎಲ್ಲರೂ : ನಡೆ ನಡೆಯಿನಿಬರುಂ 
ನೀವು (ಬಸಪು. ೫೮-೪೨). 

[ಡೇ. ॥ ತಮಿ, ಇತ್ತನೈ, ಇತ್ತುನೈ; ಮಲ. ಇತ್ತಿರಿ; ತುಳು. ಈತ್‌ ; 
ತೆಲು. ಇಂತ; ಕೊಲಾ. ಇತ್ತೆ] | 
ಇನಿದು, ಇನಿ, ಇನಿಯ (ಗು). ೧. ಸಿಹಿಯಾದ ; ಪ್ರಿಯವಾದ ; | 
ಇಂಪಾದ; ಮನೋಹರವಾದ. (ನಾ). ೨. ಇಂಪು; ಸಿಹಿ;| 


೭೭೫ 


5 


| 


15 


20 


35 


40 


'ಇನಿನಲ್ಲ 


ಯುಮಿಲ್ಲ ಕೇಳ್‌ (ಪಂಪಭಾ. ೭-೪೦); ಬಾಲಕಿಪಣ್ಣಿನಿದಪ್ಪುದೆಂತು ಸಹಜಂ 
(ಧರ್ಮಾಮೃ. ೪-೪೦); ಇನಿದುಂಬಂ ಕಯ್ಬೆ ಯನೊಂದಿನಿಸಾನುಂ ಬಯಸು 
ವಂತೆ (ಸಮಪ. ೫-೪೭); ರಮಣೀಮಣಿಯಮೃತಾಧರದಿನಿದಿಗೆ ಸಮ 
ನಪ್ಪೆನೆಂದು ಚಿಂತಿಸುತ ಅಮೃತಾಬ್ಯಿಯೊಳೆಳವೆೇಜಕಿಯಾಳುತ್ತೇಳುತ ಭ್ರಮಿ 
ಸುತ್ತಿಹುದು ನಿಚ್ಚನಿಚ್ಚ (ಶ್ರೀಪಾಲ. ೩-೫೯) ; ಖಂಡಶರ್ಕರೆಯಿನಿದಿಗಿನಿದು 
ಮಾಗಿ (ಚಿಬಪು. ೧-೩೫). ೩. ಅಮೃತ; ಸುಧೆ: “ಅಮರ್ದು, ಸೊದೆ, 
ಇನಿದು, ಉಣ್ಣದರಬೀಯ- ಈ ೪ ಅಮೃತಂ” (ಕಶಸಾ. ೨-೧೮); “ಇನಿದು 
ಸೊದೆಯಮರ್ದುವೆನುತಂದನುನಯದಿಂದಿರಡೆಯಂಣ್ಣ ದರಬೀಯಮೆನಲೈ 
. .. ಅಮೃತೂಖ್ಶಂ ೫ (ಕವಿಕಂ. ೩೧). ಇನಿ: ೨, ಜೇನಿನಿ[ನಿ]ಯನು 
ಜಜಕಿದು ಮಧುರ ವಚೋನುರಾಗದ ಗಿಳಿಗಳನು ಸನ್ಮಾನಿಸವು ಸಹಕಾರದಲಿ 
ತನಿನಣ್ಣ ಭಾರದಲಿ (ಉತ್ತರಾ. ೧೧-೨೮). ಇನಿಯ : ೧. ಇನಿಯ ಕವಿತೆ 
ಪಂಪನ ಕವಿತೇ (ಪಂಸಭಾ. ೧೪-೫೮); ನಮ್ಮೊಲುಮೆಯನಾಡು! 
ನಮ್ಮಿನಿಯೆನಾಡು (ಹೊಂಗಳು. ೧೫-೯). 

ಇನಿಯಂ-ಪ್ರಿಯನಾದವನು; ಗಂಡ; ಪತಿ: “ಕಾದಲಂ, ನಲ್ಲಂ, 
ಇನಿಯಂ, ಓಪಂ, ಮನದನ್ನಂ - ಈ ೫ ಪ್ರಿಯಂಗೆ ಪೆಸರ್‌ ೫ (ಕಶಸಾ. 
೧೯-೩೮೯) ; ಇನಿಯನ ಕೆಂದಳಂ ತಳಮನೊಯ್ಯನೆ ಸೋಂಕೆ (ಆದಿಪು. 
೪-೪೯) ; ಇನಿಯನೆ ಬೆಲ್ಲದಿಂದಿನಿಯಂ (ಕಾವ್ಯಾವ. ೫೨) ; ಇನಿಯನಾಡಿದ 
ನುಡಿಗೆ ಮಾನಿನಿ ಕನಲಿ ನುಡಿದಳು (ನಳಚ. ೫-೯). ಇನಿಯದು - ಪ್ರಿಯ 
ವಾದದ್ದು ; ಇಂಪಾದದ್ದು ; ಸಿಹಿಯಾದದ್ದು : ಇನಿಯದೋ ನೋವಿ 
ನದೋ ಏನೊಂದುಮಿಲ್ಲ (ಅಂತಿಗೊ. ೧-೧೨). ಇನಿಯರ್‌ (ಬಹುವ) - 
ಪ್ರಿಯರು: ತೊಡರ್ದರಿನಿಯ ಕೂಟದೊಳಿನಿಯರ್‌ (ಚಂದ್ರಪು. ೮-೬೯). 
ಇನಿಯವಳ್‌, ಇನಿಯಳ್‌- ಪ್ರಿಯಳು ; ಹೆಂಡತಿ : ಇನಿಯವಳೊಲವಿನ 
ನುಡಿಗೇಳ್ದನಿತಆಕಹೊಳಲರ್ದತ್ತು . .. ಮುಕುಂದನ ಮನಂ (ವರ್ಧಪು. 
೪-೧೩) ; ಇನಿಯವಳಂ ಮುನ್ನುರ್ಚಿದ ನನೆಗಣೆ (ವರ್ಧಪು. ೪-೧೪). 
“ ಇನಿಯಳ” ನಲ್ಲಳೆನಲ್‌ ಪ್ರಿಯೆ ತಾಂ ? (ಕವಿಕಂ. ೧೭೨); ಇನಿಯಳನಟಕ್ತಿ 
ಯಿಂದೆ ಮೃಗಿಮಾಡಿ ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ಳೆ 
(ಪಂಪಭಾ. ೧-೧೧೧) , ಇನಿಯಳ ಸೋಂಕಿನಂತೆ ... ರುದ್ರಭಟ್ಟನ ಕವಿತಾ 
ರಸಂ (ಜಗವಿ. ೧-೧೬) ; ಭಾಸ್ಕರಂ ತನ್ನಿನಿಯಳಾದ ಕಮಲಿನಿಯಾವವಸ್ಥೆ 
ಯೊಳಗಿರ್ಪಳೀಕ್ಷಿಸಿ ಬನ್ನಿಮೆನುತೆ (ಸದ್ಮರಾ. ೮-೬೬). ಇನಿಯವು- 
ಮಧುರವಾದುವು; ಪ್ರಿಯವಾದುವು : ಇನಿಯವು ನಿಷಯಸುಖಂ 
ನಂಜಿನ ಸವಿವೊಲ್‌: ತತ್‌ಕ್ಷಣಂ (ಕಾವ್ಯಾವ. ೧೦೨). 

[ದೇ. ॥ ತಮಿ. ಇನ್‌, ಇನಿದು; ಮಲ. ಇನಿಯ] 


ಇನಿದುಗಜಕೆ (ಕ್ರಿ). ಅಮೃತವನ್ನು ಸುರಿ; ಪ್ರಿಯವನ್ನುಂಟು 


ಮಾಡು ; ಹಿತವಾಗು : ದಿಟ್ಟಗಿನಿದುಗಜಕೆದು ಮೇಜೆಯೆ ಕೀಲಿಸಿದಂತೆ 
ತಳ್ತೆಮೆಮಿಡುಕದ ನೋಟಮುಂ (ರಾಜಶೇ. ೧೪-೧೦೬ ವ). 
[ಇನಿ (ಆ ಇನಿದು) + ಕಜಕ್ಕಿ) 


; ಇನಿದುಟಿ (ನಾ). ಇಂಪಾದ ತುಟಿ; ಮಧುರವಾದ ಅಧರ: ಗಿಳಿ 


ತುಂಡಿಸದಾಲದ ಪಣ್ಣೆಳವೆಯನುಳಿಯದ ಚೆಂದಳಿರೆನೆಯಿನಿದುಟ ಸೊಗ 
ಯಿಸಿತಾ ನೃಪಸುತೆಗೆ (ಜಯಕಾ. ೩-೪೧). 
[ಇನಿ (ಆ ಇನಿದು) * ತುಟ] 


ಇನಿದೂಟ (ನಾ). ರುಚಿಯಾದ ಊಟ: ಲಲಿತಶ್ರೀಗಂಧದನುಲೇಪ 


ತನುತಾಪವಿನಿದೂಟ ಕಟು ಕಾಲಕೂಟ (ರಾಘಚ. ೧೩-೨೯). 
[ಇನಿದು * ಊಟ] 


ಮಾಧುರ್ಯ; ಸವಿ; ರುಚಿ: “ಮಾಧುರ್ಯದೊಳಿನಿದು? (ಕರ್ಣಾನಿ. | ಃ ಇನಿನಲ್ಲ (ನಾ). ಮೆಚ್ಚಿನ ನಲ್ಲ: ಜೀವನ ತತ್ತ್ವದ ದೇಸಿಯ ಸೌಂದರ್ಯಾ 


೨೩); ಸವಿವೊಡೆ ಮಧುರರಸಂಬೊಲ್‌ ಕಿವಿಗಿನಿಬಾಗಿರ್ಪ ನಚನವಿರಚನೆ | 
ಮಧುರಂ (ಕವಿರಾ. ೨-೬೦); ಶಿವಿಗಿನಿದುಂ ನೃಪಂಗೆ ಹಿತಮುಂ ನುಡಿಯೆಲ್ಲಿ 


45 


ವನಲೀಲೆಗೊರಲ್ಲಿನಿನಲ್ಲಂ ಅವನೊ ಕಬ್ಬಿಗನಾತನೆ (ಸಂಸಪ. ೯-೬). 
[ಇನಿ (ಆ ಇನಿದು) + ನಲ್ಲ) 


ಓನಿನುಡಿ 


ಇನಿನುಡಿ (ನಾ). ಸವಿಯಾದ ಮಾತು; ಇಂಪಾದ ನುಡಿ: ಪೆಣ್ಣಿನಿ 

ನುಡಿಯಂ ನೆನೆದಪಳಲ್ಲಂ (ಸೌನಂದ. ೮-೩೮). 
[ಇನಿ (ಆ ಇನಿದು) + ನುಡಿ] 

ಇನಿಪರಿ (ನಾ). ಈ ರೀತಿ; ಈ ಕ್ರಮ : ಇನಿಯ ಕೇಳೆಲವೊ ನಾ ಮಾಡಿದ 
ತಪ್ಪೆಂಬುದಿನಿತಿಲ್ಲವೆಂದಿನಂತೆನ್ನ ಸ್ನನವ ಪಿಡಿದು ಮುಂಡಾಡಿ ಮುದ್ದಿಸ 
ಲೊಲ್ಲದಿನಿಪರಿಯನು ಪೇಳು ಜೀಯೆ (ಮೋಹತ. ೯-೪). 

[ಆ ಇನಿತು * ಪರಿ] 

ಇನಿಬರ್‌ "ಇನಿತ್ತು' ಪರಾ. 

ಇನಿಬರು "ಇನಿತ್ತು' ಪರಾ. 

ಇನಿಮಾವು (ನಾ). ಸಿಹಿಯಾದ ಮಾವು: ಸವಿವಣ್ಣಲ್ಲಿನಿಮಾವು 
ಸರ್ವರಸದೊಳ್‌ ಶೃಂಗಾರವೇ ಬಲ್ಮೆ (ಸೋಮೇಶ. ೧೩); ಪಾಟಳಿ 
ಕಪಿತ್ಸಮಿನಿಮಾವು ಮೊದಲಾದ . .. ತರುಸಂತತಿ (ಉದ್ಭಟಿ. ೨-೪೫) ; 
ಆಗಸಕಡರ್ದಿನಿಮಾವು ಫಲ ಸಹ ಸುಮ್ಮಾನದಿಂದೊಪ್ಪಿಹುವು (ಕಂನವಿ. 
೨-೪೫). [ಇನಿ (ಆ ಇನಿದು) + ಮಾವು] 

ಇನಿಮೆ (ನಾ). ಇಂಪು; ಸವಿ; ಮಾಧುರ್ಯ ; ಹಿತ: ಅವರ ಬಯಕೆ 
ಯಂತೆ ನಾನು ಹಾಡೆರಡು ಹಾಡಿ ನನ್ನ ಕೊರಳ ಇನಿಮೆಯನ್ನು ಹರಿಯಿಸ 
ಬೇಕು (ಪತಿ. ೨); ಕಣುಬಾಸೆ ಸಿಟ್ಟಿನಿಮೆಯಿರದ ಸೊಲ್‌ ನಾಲ್ಕುಮಂ 
ತೊಜಕಿದು ನಡೆದುದೆ ಅಜನ್‌ (ಕುಅಳ್‌. ೧-೪-೫). 

[ನಿ (ಆ. ಇನಿದು) + -ಮೆ. / ತಮಿ, ಇನಿಮೈ ; ಮಲ. ಇನಿಮ] 

ಇನಿಯ "ಇನಿದು? ನೋ. 

ಇನಿಯಂ "ಇನಿದು 'ಪರಾ. 

ಇನಿಯದು "ಇನಿದು? ಪರಾ. 

ಇನಿಯರ್‌ "ಇನಿದು? ಪರಾ. 

ಇನಿಯವಳ್‌ "ಇನಿದು: ಪರಾ. 

ಇನಿಯವು "ಇನಿದು? ಪರಾ. 

ಇನಿಯಳ್‌ "ಇನಿದು? ಪರಾ. 

ಇನಿಯಾಣ್ಮ (ನಾ). ಪ್ರಿಯಪತಿ; ಪ್ರೀತಿಪಾತ್ರನಾದ ಗಂಡ: ಕೊಂಚಿ 
ವೆಣ್‌ . . - ಬಿಯದನಕ್ಕೆಗೆ ಸಿಲುಕಿದಿನಿಯಾಣ್ಮನಂ ಕಂಡು ಚೀರ್ದಾರ್ದು 
ದಯ್‌' ( ಶ್ರೀರಾಮಾ. ೨-೨೬). [ಇನಿ (ಆ ಇನಿದು) * ಆಣ್ಮ (ಆ ಆಳ್ಮ)) 

ಇನಿರಸ (ನಾ). ೧. ಸಿಹಿಯಾದ ರಸ; ಮಧುರ ರಸ: ಅಗರದೊಳು 
ರಸದಾಳಿ ತೆಂಗಾಳಿಯಿಂ ತಾಗಲೊಂದಜಕೊಳೊಂದು ಹಳಚಿ ಮೇಗೋಲ್ಲ 
ಳೊಡೆದಿನಿರಸದ ಪರಿಯೊಳಿಕ್ಸು ಸಾಗರ ತುಂಬಿದೆಂತಾಯ್ತು (ಮೊ ಹ ತ. 
೨-೪೮) ; ಗಿಳಿ ಕರ್ದುಂಕಲು ಸೋರ್ವಿನಿರಸವನು ಸವಿವೆಳೆವೆಂಗಳೊಲಿದು 
ಚಪ್ಪರಿದು (ಕಂ ನನಿ. ೫-೭೯). ೨. ಅಮೃತ: ಇನಿರಸವನಿಟ್ಟಸಿದ 
ಬಿಡುಗಣ್ಣ ಕುಳಮೆಂಬೊಲ್‌ (ವೆಂಕಾರಾ. ೨-೮-೫೪). 

[ಇನಿ (ಆ ಇನಿದು) * ರಸ] 

ಇನಿರಸಧಾರೆ (ನಾ). ಸಿಹಿಯಾದ ರಸದ ಪ್ರವಾಹೆ, ಧಾರೆ: ಗಿಳಿ 
ಕರ್ದುಂಕಿದೊಡಿನಿರಸಧಾರೆ ಭೂಮಿಗೆ ಚಳೆಯವಾಗೊಪ್ಪಿದುವಾಗ(ಕಂನವಿ. 
೨೦-೩೧). [ಇನಿರಸ * ಧಾರೆ] 

ಇನಿರಸವಾನ್‌ (ಕ್ರಿ). ಮಧುರವಾದ ರಸವನ್ನು ಹೊಂದಿರು : ಇನಿರಸ 
ವಾಂತ ಕರ್ನಿಲ್ಲಿಗೆ ಭ್ರಮರ ಸಿಂಜಿನಿಗೈದೆಡದ ಹಸ್ತದಲಿ ದನಿಗೆಯ್ಯುತಿರೆ 
(ಮೋಹತ. ೫-೩೭). (ಇನಿರಸ + ಆನ್‌] 

ಇನಿವಂಡೀ (ಕ್ರಿ). ಹೂವಿನ ಸಿಹಿಯಾದ ರಸವನ್ನು ಕೊಡು, 
ಮಕರಂದವನ್ನು ನೀಡು: ನನ್ನಯ ಮೋಹದೆಜಕಿಯನ ಕರೆದು 
ಕಾಣಿಸಲು ಸರಸಿಜದಲರಿನಿವಂಡಿತ್ತು ನಿಮಗತಿಹರುಷವ ಪುಟ್ಟಸಿ ಕೊಡುವೆ 
(ಕಂನವಿ. ೯-೨೦೪). [ಇನಿನಂಡು + ಈ) 


ಕ೬೬ 


8 


10! 
| 


13 


20 


25 


90 


93 


40 


45 


ಇನಿವಿಲ್‌ 


ಇನಿನಂಡು (ನಾ). ಸಿಹಿಯಾದ ಮಕರಂದ, ಹೊವಿನ ರಸ: 
ಬಕುಳಂಗಳಿನಿವಂಡಂ ಬರೆಪೀರ್ದು ದನಿಗುಡುವಾರಡಿಗಳ್‌ (ಮರಾಚ. 
೫-೫೩ ವ). [ಇನಿ (ಆ ಇನಿದು) * ಬಂಡು] 

ಇನಿವಚನ (ನಾ). ಮಧುರವಾದ ನುಡಿ; ಸವಿಮಾತು: ಚಿತ್ಕಾಂತ 
ನಿನ್ನ ಇನಿನಚನಾಮೃತವು ಸುರಸ (ನವಮೋ. ೩-೩). 

[ಇನಿ (ಆ ಇನಿದು) * ವಚನ] 

ಇನಿವಣ್‌, ಇನಿವಣ್ಣು (ನಾ). ಸಿಹಿಯಾದ ಹಣ್ಣು : ಇನಿನಣ್ಣಳಚ್ಚ 
ರಸಮಂ ಮೇಣೀಂಟ ಸಲ್ಲೀಲೆಯಿಂದುಲಿವಂಚಚ್ಛು ಕಜಾಲದಿಂದೆ( ಉದ್ಭಟ. 
೯-೮). ಇನಿವ ಣ್ಣು: ಗಿಳಿ ನಸುಚುಂಬಿಸದಿನಿವಣ್ಣಿನಂತೆ (ಭರಚ. 
೩೭-೯೬). [ಇನಿ (ಆ ಇನಿದು) + ಪಣ್ಮ್‌) 

ಇನಿವಣ್ನೊಂಚಲ್‌ (ನಾ). ಸಿಹಿಯಾದ ಹಣ್ಣುಗಳ ಗೊಂಚಲು: 
ಇನಿವಣ್ಣೊಂಚಲಂ ಕಂಡರಗಿಳಿಯಂತೆ (ಉದ್ಭಟ. ೧೦-೧೦೬ ವ). 

[ಇನಿವಣ್‌ + ಗೊಂಚಲ") 

ಇನಿವಣ್ಣೊ ನೆ (ನಾ). ಸಿಹಿಯಾದ ಹಣ್ಣುಗಳುಳ್ಳ ಗೊನೆ : ನೆಲಕ್ಕೊಕ್ಕ 

ಪುದು ರಸವೆಂಬ ಮಾವಿನಿನಿವಣ್ಣೊನೆಗಳಂ (ಚೆಬಪು. ೪೫-೨೯). 
[ಇನಿವಣ್‌ + ಗೊನೆ] 

ಇನಿವಣ್ಣು "ಇನಿವಣ್‌' ನೋ. 

ಇನಿವಣ್ಣುಣ್‌ (ಕ್ರಿ). ಸಿಹಿಯಾದ ಹಣ್ಣುಗಳನ್ನು ತಿನ್ನು: ಇನಿವ 
ಇ್ಞುಂಡು ಗಿಳಿವಿಂಡು ತೊಂಡುಗೆಡೆಯಲೆಳಸಿತು (ಚೆಬಪು. ೪೫-೧೦). 

(ಇನಿವಣ್‌ + ಉಣ್‌] 

ಇನಿವರ್‌ "ಇನಿತ್ತು' ಪರಾ. 

ಇನಿವಾತು (ನಾ). - ಇನಿವಚನ : ಇನಿಪಾತುಗಳಿಂದೆ ನೆರೆದಿರ್ದ ಸದ್ವಿಳಾ 
ಸಿನಿಯರ ಹೋಗೆಂದ ನಗುತೆ (ಮೋ ಹ ತ. ೧೬-೨೫); ಮನುಜೇಂದ್ರ 
ಚಂದ್ರ . « * ನಿನ್ನಿನಿವಾತೆರ್ದೆಗಿಂಪನಿತ್ತುದು (ತ್ರಿಥುತಿ. ೮-೨). 

[ಇನಿ (ಆ ಇನಿದು) * ಮಾತ್ತು] 

ಇನಿವಾಲ್‌ (ನಾ). ರುಚಿಯಾದ ಹಾಲು : ಅನುದಿನಮಿಂತಾರೋಗಿಪ 
ನಿನಿವಾಲಂ ಶೂಲಿ (ವೃಷವಿ. ೯-೯೦); ನೀರನಿನಿನಾಲೆಸಗಿದೆನ್ನ (ಗಿಳಿವಿಂ. 
೫೮-೩೬). [ಇನಿ (ಆ ಇನಿದು) + ಪಾಲ್ಮ್‌) 

ಇನಿವಿರಿದು (ಗು). ೧. ಇಷ್ಟು ಹಿರಿದಾದ, --ಜದೊಡ್ಡದಾದ, 
ಹೆಚ್ಚಿನ: ನಿಮ್ಮ ಪ್ರಸಾದದಿಂದೆನಗಿನಿವಿರಿದು ಶ್ರೀಯುಂ ಸಂಪತ್ತು 
ಮಾಡುದು (ವಡ್ಡಾ ರಾ. ೮೪-೨೩) ; ಇನಿವಿರಿದು ಸುಖಂ ಮಜ್ಜನನೀಚರ 
ದಿವಿಜನಿಂದಮಾಯ್ತು (ಆದಿಪು. ೩-೫೮) ; ಪಾಪದ ಫಲದಿಂದಿನಿವಿರಿದು 
ದುಃಖಮಂ ನೆಟ್ಟಿ ನೆಯ್ದಿದೈ (ಸುಕುಮಾ. ೫-೨೮) ; (ಪಂರಾಮಾ. ೧೫-೫೯ 
ನೋ). (ನಾ). ೨. ಇಷ್ಟು ದೊಡ್ಡದು, ಹಿರಿದು: ಅತನರಸಿನಿವಿರಿ 
ದಿಂವಾದೊಡಮೇನೆನಗೆಂಬ ಮದೋದಯದೊಳ* ದೇವ ಬಾಹುಬಲಿ 
ಬಲ್ಲಿರ್ದಂ (ಆದಿಪು. ೧೪-೧೮). 

ಇನಿವಿರಿಯ - ಇಷ್ಟು ಹಿರಿದಾದ, ಹೆಚ್ಚಿನ : ಇನಿವಿರಿಯ ಸಿರಿ 

ಯುಮಿನಿವಿರಿಯ ನಿಚಿತ ಯೌವನಮುಮಿನಿವಿರಿಯ ಭೊ €ಗಮುಂ 
(ವರ್ಧಪು. ೨-೩೮). (< ಇನಿತು * ಹಿರಿದು] 

ಇನಿವಿರಿದುಂ (ಅ). ಇಷ್ಟು ಹೆಚ್ಚಾಗಿ, ಅತಿಶಯವಾಗಿ: ಅಂಬುಜ 
ದಳನೇತ್ರೆಯ ಮಧ್ಯಂ ಇನಿವಿರಿದುಂ ತಾಂ ಪಳಿಯುತ್ತಿರ್ಪುದತನುವಾಗಿಯೆ 
ಜನಮಂ ಸಮ್ಮೋಹಿಪ ಮನಸಿಜನಂ (ಜಯಕಾ. ೩-೩೨). [ಆಇನಿವಿರಿದು]) 

ಇನಿವಿಲ್‌, ಇನಿವಿಲ್ಲು (ನಾ). ಸಿಹಿಯಾದ ಬಿಲ್ಲು; ಕಬ್ಬಿನ ಬಿಲ್ಲು: 
ಪುರಿದಂತಾದುವು ಪೂವಿನಂಬುವಿನಿವಿಲ್‌' ನಿಸ್ಸಾರಮಾದತ್ತು (ಪಂರಾಮಾ, 
೧-೧೬) ; ಮನಸಿಜನೆಂಬಂಕದ ಬಿಲ್ಲಾಆಂ . . . ತನ್ನಿನಿವಿಲ್ಲಂ, . , ಇರಿಸಿದೆ 
ಕಾಂಚನವನರುಹನಿಷ್ಟರಮೆನೆ $e ಮೊಗಮೊಪ್ಪಿ ದುದು(ಜಯಕಾ. ೩-೪೦). 


ಇನಿಪಿಲ್ಲ ೬೭೩ 
ಇನಿವಿಲ್ಲು: ಇನಿವಿಲ್ಲಿಗ [ಪಾಠಾಂ. ವಿಲ್ಲನ] ರಲಂಬನು ... ಪೂಡು 
ತ್ತೆಚ್ಚೊಡೆ (ಭಾವಚಿಂ. ೩-೮); ಅಭವನನ್ನೇಮದಿಂ ಪೂಜಿಸಲ್‌ ಕಾವನಿನಿ 
ವಿಲ್ಲಿಗಳಿವೆದೆಯನೇಖಸಿಸಿದನು (ಚಬಪು. ೩೫-೨೧). 

[ಇನಿ (ಆ ಇನಿದು) + ಬಿಲ್‌] 

ಇನಿವಿಲ್ಲ (ನಾ). ಕಬ್ಬಿನ ಬಿಲ್ಲನ್ನುಳ್ಳವನು ; ಮನ್ಮಥ; ಪ್ರದ್ಯುಮ್ನ: 
ಇನಿನಿಲ್ಲನ ಚಿತ್ರಪಟವಿದು ನಿರ್ಜೀವ ದನಿದೋಜಲಜಕಿಯದೆಂದೆನುತ 
(ಮೋಹತ. ೯-೯) ; ಇಂದ್ರಲೋಕದಲ್ಲಿ ಇನಿವಿಲ್ಲನಯ್ಯನು ಕೇಳುಪೇಂದ್ರ 
ಮೂರ್ತಿಯಲಿಹನು (ಲಕ್ಷ್ಮಭಾ. ೨೦-೩). [ಇನಿನಿಲ೮+-೪] 

ಇನಿವಿಲ್ಲು "ಇನಿವಿಲ್‌? ನೋ. 

ಇನಿವೊಲಟ್ಟು (ನಾ). ಇಷ್ಟು ಹೊತ್ತು: ಇನಿವೊಟ್ಟುಂ ತಡೆದೆಂ, ತೆತ್ತರೇಂ 
ಬೈವರೊ ಕಾಣೆನೆಂಬೊಂದು ತಳಮಳದಿಂ (ರಾಮಾಶ್ವ. ೭೭-೧೦). 

[€ ಇನಿತು * ಪೊಟ್ಟು] 

ಇನಿಸಾನುಂ “ಇನಿಸ್ಕು? ಪರಾ. 

ಇನಿಸಾಸುಮಂ "ಇನಿಸ್ಕು' ಪರಾ. 

ಇನಿಸಾನುವಂ "ಇನಿಸ್ಕು' ಪರಾ. 

ಇನಿಸಿನಿಸು "ಇನಿಸ್ಕು' ಪರಾ. 

ಇನಿಸು (ನಾ).೧. ಇಷ್ಟು; ಈ ಪ್ರಮಾಣ : *ಇನಿಸೆಂದಿಷ್ಟಜಲ್ಲಾಯ್ತು? 
(ಕರಣ್ಣಾ೯ನಿ. ೯೧), ಮನಕತದಿಂದೋರೊರ್ವರನಿನಿಸನಗಲ್ಲಿರ್ದಿರಿನಿಸೆ 
ನಿಮಗಂ ತಮಗಂ (ಪಂಪಭಾ. ೯-೩೮); ಅನುಭವಿಸಿದ ಕೋಟಲೆಗಳ 
ನಿನಿಸೆಂದೆಣಿಸಲ್ಕೆ ಮೌಕ್ತಿಕಾಳನ್ಸಿವಳಿಯಂ ವನಜದಳನಯನೆ ಸಮೆದಪಳೆನೆ |20 
ಸುರಿದುವು ತರದೆ ತೋರ ೪ ಜ್ಬನಿದುಜುಗಲ್‌ (ಕಾದಂಉ. ೨೯೨). 
೨. ಸ್ವಲ್ಪ; ಕೊಂಚ; ತುಸು: ಭದ್ರಮಾಗಿದ ಧರ್ಮ್ಮಮನ್ನುವಟಕಿಕ್ಕೆ 
ವಸ್ಹಿನಿಸಳ್ಳೆಲೋ ವಿಡ್ರುಮಾಧರ ಶಾಸ್ತಿಸೇನ ಮುನೀಶನಾಕ್ಕಿಎ (ಎಕ. 
11, ೩೧-೨; 650); ಅವಗುಣದಾ ತಾಣಮದಿನಿಸೆಡೆವೆತ್ತೊಡೆ ಮಾಣದೆ 
ಪಿಡಿದದನೆ ಕೃತಿಗಳಂ ಕೆಡೆನುಡಿವರ್‌' (ಕವಿರಾ. ೧-೪೦); ಎರಟಕ್ಕೆಸೆಗಂ 
ಕಿಸುಜಿನಿಸಾಗದು ಮಗನೆ ನೀನೊಡಂಬಡವೇಯ್ಯಂ (ಪಂಪಭಾ. ೯-೮೩); 
ದೇವರನು ವಂದಿಸಿ ಅಶೋಕೆಯ ಹೊದಜಲಿನಿಸಿರಲು (ಸಾಳ್ವಭಾ. ೬-೧೦). 

ಇನಿಸಂ ಎ ಇಷ್ಟುಮಾತ್ರವನ್ನು ; ಕೊಂಚಮಾತ್ರ : ತಾಯೆಂದೆ 
ಮುಂಕೊಂತಿ ಬಂದಿನಿಸಂ ಪ್ರಾರ್ಥಿಸಿ ಪೋದಳ್‌ (ಪಂಪಧಾ. ೧೨-೧೯೬) ; 
ವಿಭಾವರಿಯನಿನಿಸನನುಕರಿಸಿರ್ದಳ್‌ (ಕಾದಂಪೂ. ೪೦). ಇನಿಸಪ್ಪೊ ಡಂ - 
ಸ್ವಲ್ಪಮಟ್ಟಿಗಾದರೂ ; ಸ್ವಲ್ಪವಾದರೂ; ಸ್ವಲ್ಪ ಹೊತ್ತಾದರೂ: 
ಇನಿಸಪ್ಪೊಡಂ ತಡೆಯದೆನ್ನ ನುಡಿದ ನುಡಿಯೇ ತನಗೆ ಮನಃ ಕಂಪಮಂ 
ಪಡೆಯೆ (ಆದಿಪು. ೩-೬೪ ವ); ಮನಮುಮಖಿಳೇಂದ್ರಿಯಂಗಳುಮಿನಿಸ 
ಪ್ಪೊಡಮೆನ್ನವಲ್ಲಂ (ಕಾದಂಪೂ. ೮೭೩). ಇನಿಸಾದೊಡಂ ಇ ಸ್ವಲ್ಪ! 
ವಾದರೂ : ಇಸಿಸಾದೊಡಂ ಕೇಳಿದೊಡೆ ಸಾಕು (ಚೆ ಬಪು. ೧-೩೫). 35 
ಇನಿಸಾನುಂ -೧. ಸ್ವಲ್ಪ; ಸ್ವಲ್ಪಮಟ್ಟಿಗೆ; ಕೊಂಚ: ಶಿರಃಕಂಪ | 
ದೊಳಿನಿಸಾನುಮೆಆಗಿದ ಕಣ ೯ ಪೂರ ಸಾರಿಜಾತಸ್ತಬಕಮನೋಸರಿಸುವ 
ವಿಳಾಸಮುಮಂ (ಆದಿಪು. ೪೯ ವ); ಎನಗಿನಿಸಾನುಂ ಏಕಾಂತಮಂ 
ದೇವರ್‌ ದಯೆಗೆಯ್ವುದೆಂದೆನಲ್‌ (ಪಂಚತಂ. ೩೫-೬) ; ಅನುಮತಿಯೆ | 
ನಿಕುಂ ಪೂರ್ಣಿಮೆಯಿನಿಸಾನುಂ ಕುಂದಿ ತೋಟುತಿರೆ ಚಂದ್ರಂ (ವಸ್ತುಕೋ. 
೧೬-೯). ೨. ಸ್ವಲ್ಪ ಹೊತ್ತು; ಕೊಂಚಕಾಲ: ಒಂದು ದಿವಸಂ 
ಕೈಲಾಸಪರ್ವತದ ಬನದೊಳ್‌ ಸುಲೋಚನೆಯಂ ಇನಿಸಾನುಮಗಲ್ಲು 
ವಿಹಾರಿಸುವನ್ನೆಗಂ (ಚಾವು0 ಪು. ೧೧೭-೧೨) ; ವಿದ್ಕಾಭ್ಮಾಸಂಗೆಯ್ದು 
ಬಂದಲ್ಲದೆ ನಿಮ್ಮ ಮೊಗಮಂ ನೋಡೆವೆಂದು ಪೊಡೆವಟ್ಟು ಪೋಪ ಮಾಣಿ 
ಗಳನಿನಿಸಾನುಂ ಮಾಣಿಮೆಂದು ಕಾಶ್ಯಪಿಯಿಂತೆಂದಳ್‌ (ಸುಕುಮಾ. 
೨-೩೭ ವ). ೩, ಸ್ವಲ್ಪ ಸ್ವಲ್ಪವಾಗಿ : ರಾಗದ್ವೇಷಂ ತನಗುಂಟಾಗೆ 


| 
25 


ಗಯಾ ಡಾಡಾ ಡಾಡಾ. 


30 


40 


| 
| 


45 


ಇನೆತ್ತು 


pd 


ತಪಂಬಟ್ಟು ನಮೆವನವನಿನಿಸಾನುಂ ರಾಗದ್ವೇಷಂ ತನ್ನಿಂ ಪೋಗೆ ತಪಂ 
ಬಟ್ಟು ನಮೆವನವನಿನಿಸಾನುಂ (ಧರ್ಮಾಮೃ. ೫-೧೧೭) ; ಅಂತು ಗಿರಿಸಾನು 
ವನಿನಿಸಾನುಮಿಐಕಿವಲ್ಲಿ (ಜಗನಿ. ೧೬-೩೫ ವ). ಇನಿಸಾನುಂಬೇಗ ಎ ಸ್ವಲ್ಪ 
ಹೊತ್ತು : ನಿರ್ವರ್ತಿತ ದೇನಾರ್ಚನನಾಗಿ . .. ಪೌಲಸ್ತ್ಮಜಿನಭವನಂಗ 
ಳೊಳಿನಿಸಾನುಂ ಬೇಗಮಿರ್ಪನ್ನೆಗಂ (ಆದಿಪು. ೨-೩೨ ವ). ಇನಿಸಾನುಮಂ, 
ಇನಿಸಾನುವಂ ಎ ಸ್ಪಲ್ಪವನ್ನು; ತುಸವನ್ನು : ಅಸಿಯಳವುಂಕಿ ಕೆಂದಳ 
ದೊಳೊತ್ತುವ ನೀರ್‌ಮೊಗಮಂ ಪಳಂಚೆ ಬಂಚಿಸಲಿನಿಸಾನುಮಂ ಮುಲುಗಿ 
ದಾಗಡೆ ಭೋಂಕನೆ ಬಂದು ಬಾಳೆಮಾನ್‌ ಮುಸುಆ ನಿರಂತರಂ ಕರ್ದುಕೆ 
(ಸಂಪಭಾ. ೫-೬೪); ಧ್ಯಾನದೊಳಭವಂ ನೆಜಿದಿನಿಸಾನುಮನರೆಮುಚ್ಛಿ 
ಕಣ್ಗಳಂ ನಿಶ್ಚಳಿತಂ ತಾನಿರ್ದ ಮಜಕಿದು ಫೆಂದಿದ ಮಾನಂ ತ[ಳ್ತಾ]ಡದಿರ್ದ 
ಮಡುವಂ ಪೋಲ್ತಂ (ಪಂಸಭಾ. ೮-೧೩); ತೊಡರ್‌ ಪಜೀದ ವನ್ಯ 
ವಾರಣದ ಮಾಟಕ್ಕಿಯಿಂದೇಅಂದಂ ತೊಡರ್ಪನಿನಿಸಾನುವಂ ಬಗೆಯದಾ 
ಕುಭೃತ್ಸಾನುವಂ (ಪ್ರಂರಾಮಾ. ೨-೨೦). ಇಸಿಸಿಸಿಸಾಗಿ- ಚೂರು 
ಚೂರಾಗಿ; ಖಂಡ ಖಂಡವಾಗಿ: ಆ ಪತ್ರವಾನಿಲ್ಲದಿನಿಸಿನಿಸಾಗಿ ಸೀಳಿ 
ದೊಡೆ (ಸೌಂದಪು. ೫-೧೧). ಇನಿಸಿನಿಸು (ದ್ವಿರುಕ್ತಿ): ಇನಿಸಿನಿಸಾ ಗರ್ಭಂ 
ಪ್ರತಿದಿನಮೊಯ್ಮನೆ ಬಳೆಯೆ (ಕಾದಂಪೂ. ೩೮೦) ; ಇನಿಸಿನಿಸು ಚಿಂತೆ 
ಯೊರ್ಮೆಯೆ ತಿನೆ ತವುಗುಮಿದೆಂದು (ಗದಾಯು. ೪-೩೮); ಪೂಜಾ 
ಲೀಲೆಯಿಂ ಚರಿಸುತಿನಿಸಿನಿಸು ಬುದ್ಧಿದೋಜಕೆ (ಪದ್ಮರಾ. ೨-೭೩). 
ಇನಿಸುಂ -೧ಿ. ಸ್ವಲ್ಪವೂ: ಇನಿಸುಂ ಮಾಣದೆ (ಪಂಪಭಾ. ೮-೮೦) ; 
ದೇವಕಾರ್ಯದೊಳಿನಿಸುಂ ನೋಯದೆ ಸುಖಿಯಿಪ ಸವಣರುಪಾಯಮಂ 
(ಧರ್ಮಾಮೃ. ೧-೧೧೨) ; ಇನಿಸುಂ ಹೇಸದೆ (ಸೋಮೇಶ. ೫೦). ೨. ಸ್ವಲ್ಪ 
ಹೊತ್ತು: ಲತಾಂಗಿನೊಂದಿನಿಸುಮಲ್ಲಿರದೆ . .. ಏಜನಿದಳ್‌' ಮಾಡಮಂ 
(ಕಾದಂಉ. ೯೫). [< ಇನಿತ್ತು] 
ಇನಿಸ್ಕು (ಅ). ೧. ಸ್ವಲ್ಪ ಮಟ್ಟಿಗೆ; ಸ್ವಲ್ಪ ಮಾತ್ರ: ಜಿನಸವನಾಂಬುವಿ 
- ನೊಳ್‌' ಚೋಂಕೆನೆ ಚಂದ್ರಂ ತೇಂಕಿ ಹಂಸವೃದ್ಧನ ನಿನಿಸಂ ನೆನೆಯಿಸಿ 
ಕೊಳದೊಳಗಣ ಸಿತವನರುಹಲಕ್ಷ್ಮಿಯುಮನಿನಿಸು ತನಗೊಳಕೊಂಡಂ 
(ಆದಿಪು. ೭-೯೮) ; ನಿನ್ನಯ ಕೂರ್ಮೆಯದೆತ್ತವೋಯ್ತುು ನೋಯಿಸದಿ 
ನಿಸೆಲ್ಲು ನೋಡಿ ನುಡಿ (ಕಾದಂಪೂ. ೯೦೩), ಮನಮಜಃಕಿಗುಂ ನರೇಂದ್ರ 
ಸುತನೆಂದಿನಿಸಳ್ಳಿನೆ (ಕಾದಂಉ. ೭೬); ವದನ ವದನ ಸೋಂಕಿ ಮುತ್ತ 
ಕೊಡುವುದು ಲೋಕದೊಳುಂಟು ಭರತಚಕ್ರೇಶ ಇದು ಚಿತ್ರ ಕರಯುಗ 
ಸೋಂಕಿ ಮುತ್ತೀವುದೆಂದೆದೆಯೊಳಿನಿಸು ನಗಿಸಿದಳು (ಭರಚ. ೫-೫೦) ; 
(ಆದಿಪು. ೭೧೯೮; ಪಂಪಭಾ. ೩-೮೩; ಕಾದಂಪೂ. ೪೦, ೯೨೨ ನೋ). 
೨. ಕೊಂಚ; ಸ್ವಲ್ಪ: ನಿಲಲಾಜದಲಸಿ ಪೋದೊಡೆ ಪಲವುಂ ಚೆಂಬೊನ್ನ 
ಪಡೆಪು ಕೆಟ್ಟಪುದು ಕರಂ ಕಲಿಯಾಗಿ ನಿಂದೆನಪ್ಪೊಡೆ ನಿಲಲಾಜದು ನೀರ 


ದೆಸೆಯೆನುಲೀದಸುವಿಫಿಸುಂ (ಧರ್ಮಾಮೃ. ೧-೧೬೧). [ಆ ಇನಿಸ್ಕು] 
ಇನು "ಇನ್‌' ನೋ. 
ಇನುಂಗೂರ್‌ (ನಾ). ಒಂದು ಊರಿನ ಹೆಸರು: ಸ್ವಸ್ತಿ ಶ್ರೀ ಇನು 


ಜ್ಲೂರಾಮೆಳ್ಳ ಗವಾಸಗುರವರ್‌ ಕಟ್ಟಪ್ಪ ಬೆಟ್ಟಿ ಮೇಲ್ಯಾಲಂ ಕೆಯ್ದಾರ್‌ 
(ನಕ. 11, ೨೮-೧, 700). [ಇನುಂಗ್ಳು * ಊರ್‌] 

ಇನುಮಡಿಸು (ಕ್ರಿ). ಎರಡರಷ್ಟಾಗು; ದ್ವಿಗುಣವಾಗು; ಇಮ್ಮ 
ಡಿಸು: ಇನಕುಲಜನಾ ಬಳಿಕ ತನ್ನಂಗನೆಯ ಭಾವವ ಕಂಡು ಸಂತಸ 
ವಿನುಮಡಿಸಿ ಕರೆದಪ್ಪಿ ಗಲ್ಲವನಲುಗಿ ಮುದ್ದಿಡುತ (ಅನಂರಾ. ೭-೨-೭), 

[+ ತೆಲು. ಇನುಮಡಿಂಚು] 

ಇನೆಗ "ಇನ್ನೆಗಂ' ನೋ. 

ಇನೆಗಂ "ಇನ್ನೆಗಂ? ನೋ. 

ಇನೆತ್ತು "ಇನಿತ್ತು' ನೋ. 


.ಇನ್ನುಂಮಾವು (ನಾ). ಸಿಹಿಮಾವು (?): ಇನ್ನಂಮಾವು ಒಳ್ಳುಂ 


ಇನ್ನ 


ಇನ್ನ (ಗು). ಇಂತಹ; ಇಂಥ; ಈ ಪ್ರಕಾರವಾದ. 

ಇನ್ನದು - ಇಂಥದು. ಇನ್ನನ್‌, ಇನ್ನ್ನಂ = ಈ ಪ್ರಕಾರದವನು ; 
ಇಂಥವನು: ಮಚ್ಚರಿಪಧಟನಿನ್ನ [ಪಾಠಾಂ. ನನ್ನ]ನಾನನೊ ಭರತೇಶ್ವರ 
ಚಕ್ರವರ್ತಿಗೆ (ಆದಿಪು. ೧೪-೪); ತನುಸೌಂದರ್ಯದಿನನ್ನನಿನ್ನ ನೆನಲುದ್ದಾ, 
ಚಾರದಿ ೦ದನ್ನನಿನ್ನನೆನಲ್‌ ಬೋಧದಿನನ್ನನಿನ್ನನೆನಲ್‌ . . . ಅಕ್ಸೂಣತ್ವ 
ದಿಂದನ್ನನಿನ್ನನೆನಲ್ಬಾರದು ನಿನ್ನನೇಂ ಪಿರಿಯಯೋ ತ್ರೈಲೋಕ್ಯ 
ರೆಕ್ಟಾಮಣೀ (ಶಾಂತಿ. ೧-೮೫) ; ಹತವಿಧಿ. . . ಕುಟಳತರಂ ಕಡೆ 
ಯೊಳಾರ್ಗಮಿನ್ನನೆ ಜಗದೊಳ್‌ (ವರ್ಧಪು. ೯-೭೪). ಇನ್ನರ್‌ - ಇಂಥ 
ವರು: ಅವರಿವರನ್ನರಿನ್ನಕೆ ನವೇಡರಿಕೇಸರಿಗಾಂಪನಿಲ್ಲ (ಪಂಪಭಾ. 
೧೨-೮೭); ಇಂದಿನ ನರವನಿತೆಯರಿನ್ನರೊಳರೆ ರೂಪಿಂ ಚೆಲ್ವಿಂ( ಧರ್ಮಾಮೃ. 
೩-೧೨೦) ; ಮನುಜರೊಳಿನ್ನರುಂಟಿ (ಚಿಕವಿ. ೪-೧೦೭). ಇನ್ನವರು ಎ 
ಇಂಥವರು: ಆತ್ತಿಯಂತಿನ್ನವರು, ಹೂವಿಲ್ಲ ಹಣ್ಣ್ಮೈಸೆ (ಹೆಬ್ಬೆರ. ೭-೧೦೭). 
ಇನ್ನವು - ಇಂಥವು : ಇನ್ನವು ಸಾಹಸಮುಂ ಸತ್ತ್ವಮುಮಾರ್ಗಮೊಳವೆ 
(ವಡ್ಡಾ ರಾ. ೮೨-೭) ; ಇನ್ನವಪ್ಪ ಬನ್ನವನವರಾರೊ ಸೈರಿಸುವರ್‌ 
(ಕಾದಂಉ. ೭೦). ಇನ್ನಳ್‌ - ಈ ಪ್ರಕಾರದವಳು ; ಇಂಥವಳು : ತತ್ಕ 
ನೈಯಂ ಕಂಡು ಸೋತ್ಸವದಿಂದಿನ್ನಳಿಗೆನ್ನನಕ್ಕುಮೊ ವರಂ ತಾನೆಂದು 
« - « ಪೇಟ ಂಬುದುಂ (ನೇಮಿಪು. ೬-೧೧೧). 

(ದೇ. ॥ ತಮಿ. ಮಲ. ಇನ್ನ; ತೆಲು. ಇಟ್ಟ] 

ಇನ್ನಂ, ಇನ್ನ, ಇನಂ (ಅ). ೧. ಈವರೆಗೆ; ಇಲ್ಲಿಯತನಕ: “ಇನ್ನಿ 
£ನ್ನೈ3 ನರಮಿನ್ನ ಮಿನ್ನೆಗಂ ಸೀಮಾರ್ಥದೊಳ್‌ ” (ಕಶರ ೧೪). ಇನ್ನ: 
೨. [ವ್ಯಾಕ] ಸತಿಸಪ್ತಮಿಯ ಪ್ರತ್ಯಯ; ಇರಲು; ಇರುತ್ತಿರಲು: 
ಆದಿತ್ಯರುಳ್ಳಿನ ಸಲ್ವುದು (ಎಳ. ೪1, ಚಿಕ್ಕಬ. ೧೨೯-೯ ; 900). ಇನಂ: 
೨. “ಇನೆಗಂ ಉದುಂ ಅನ್ನಂ ಅನ್ನೈಗಂ ಇನಂ ಅಲೊಡಂ ಎಂಬಿವು 
ಸೊನ್ನೆವೆರಸಿದಲ್ಲದಿರವು? (ಶಮದ. ನ. ೨೫೭ ವೃತ್ತಿ) ; ಈತಂಗೆ ಬ್ಯಾದಿಗ 
ಳೆಂದು ಬಗೆದಿರ್ಷಿನಂ (ವಡ್ಡಾರಾ. ೨೬-೧೭); ಕುಳಶೈಲಕಿಗಳ್‌ ಪದಾ ಘಾತ 
ದೊಳಲುಗುವಿನಂ (ಆದಿಫು. ೭-೧೨೦); ಸರಸಿಜಸಂಡದ ತೆರೆಗಳ ತೆರಳ್ವಿನಂ 
(ಕಾವ್ಯಾವ. ೮೫೯); ನೀನಿಂ ಕೇಶವನೆಂಬಭಿಧಾನದೆ ವರ್ತಿಸು ಮುರಾರಿ 
ಧರೆ ಕೀರ್ತಿಪಿನಂ (ಜಗವಿ. ೫-೫೧) ; ಚಂದ್ರಾದಿತ್ಯರುಳ್ಳಿನಂ ೬ ೬ ೬ ನಿಜೀಸಿ 
ದಾನ್‌ (ಎಇ. 20111, ೧೮೩-೧೦; 869); ಬೆಳಗೆಪ್ಪಿನಂ ಕೇಳಿಸಿದಂ 
(ಶಮದ. ೨೪೭ ಪ್ರಯೊಲ). 

[?- P ಶಬ್ದಾನು ೫೮೮ ರಲ್ಲಿ ಈ ಶಬ್ದವನ್ನು ವಿನಂ ಎಂದು ಹೇಳ 
ಲಾಗಿದೆ] 


ಗನ್ನಡಂ (ಶಬ್ದಾನು. ೫೫ ಪ್ರಯೋ). "ಇಮ್ಮಾವು' ಪರಾ. 
[< ಇನಿದು * ಮಾವು?) 

ಇನ್ನುಕ "ಇನ್ನೆಗಂ' ನೋ. 

ಇನ್ನಗೆ (ನಾ). ಇಂಪಾದ ನಗೆ; ಮನೋಹರವಾದ ನಗು: 
ಇನಿದು * ನಗೆ, ಇನ್ನಗೆ (ಶಬ್ದಾನು. ೯೫ ಪ್ರಯೋ). [ಆ ಇನಿದು * ನಗೆ] | 
ಇನ್ನದು "ಇನ್ನ ಪರಾ. | 
ಇನ್ನನ್‌ "ಇನ್ನ? ಪರಾ. | 
ಇನ್ನನ್ನ (ಅ). ಇನ್ನಾದರೂ (?) : ಇನ್ನನ್ನಾ ಈ ಸ್ನೇಹಾ ಯರವು 
ಮಾಡಲಿ ಬೇಡ ಸತ್ಯಭಾಮೆ (ಶ್ರೀಕೃಪಾ. ೧೧೦). 

[< ಇನ್‌ * ಅನ್ಯು (ಆ ಅನ್ಯು)] 


೬೭೮ 


ಇನ್ನೆಗ 


| ಇನ್ನವು "ಇನ್ನ? ಪರಾ. 
ಇನ್ನಷ್ಟು "ಇನ್‌? ಪರಾ. 
ಇನ್ನಳ್‌ "ಇನ್ನ? ಪರಾ. 
ಇಸ್ನಿನಿತು "ಇನ್‌ ಪರಾ. 
5| ಇನ್ನೀರ್‌ (ನಾ). ಸಿಹಿಯಾದ ನೀರು; ರುಚಿಯಾದ ನೀರು: 
ನಾರಿಕೇಳಮೆಸೆಗು೦ ಫಳಾಳಿಯಿಂ ನಾರಿ[ಕೇಳ] ನೆಗಟಕ್ಸಿ ಮ್ಮೊಳೊಪ್ಪು 
ವಿನ್ನೀರದಾವ ಸವಿ ನೋಡಿಮೆಂದಣಂ ನೀರದಾವಳಿಗೆ ನೀಡುವಂದದಿಂ 
(ಧರ್ಮನಾ. ೪-೫೭). [€. ಇನಿದು + ನೀರ್‌] 
ಇನ್ನು "ಇನ್‌ ನೋ. 
10| ಇನ್ನುಡಿ (ನಾ). ಇಂಪಾದ ಮಾತು; ಪ್ರಿಯವಾದ ಮಾತು: ತೊಡೆ 
ವೆಳಗಚ್ಚರದಿನ್ನುಡಿ ಮೊಳಗು ಕಣ್ಣಡೆಮಿಂಚಿನಿಂ ಕಾರಸಿರಿಗೆ ಪಡಿಯಾದ 
(ಶ್ರೀಪಾಲ. ೧-೫೫). [< ಇನಿದು * ನುಡ್ಕಿ] 
ಇನ್ನುಣಿಸು (ನಾ). ರುಚಿಯಾದ ಊಟ; ಮೃಷ್ಟಾನ್ನ: ಇನ್ನುಣಿ 
ಸೆನಗಲ್ತಿ...ತಣಿೆಯು ಣಲೀವೊಡೀವುದೆನೆ (ಸಂಪಭಾ. ೫-೭೧); 
ಇಮ್ಮಾವು, ಇನ್ನುಣಿಸು (ಭಾಷಾಭೂ. ೧೩೫ ಉದಾ); ಉಗುಳ್ವಿನ್ನುಣಿ 
ಸಾದ ದೂರ್ವೆ ಮೆರೆಯಲ್ಲಿಗೆ ಕೇಳ್ದುವು ಕಾಡಪುಲ್ಲೆಗಳ್‌ (ಚಂದ್ರಭ್ಯು. 
(ಆ ಇನಿದು + ಉಣಿಸ್ಕು] 


15 


| ೧-೧೧೩). 
| ಇನ್ನೂ "ಇನ್‌? ನೋ. 
ಇನ್ನೂರು "ಇನ್ನೂಜು' ನೋ. 

20| ಇನ್ನೂರ್ವರ್‌ "ಇನ್ನೂಜು' ಪರಾ. 

ಇನ್ನೂಲಮಿ, ಇನ್ನೂರು, ಇರ್ನೂಟು, ಇಲ್ನೂಅ್‌್‌ (ನಾ). ಎರಡು 
ನೂರು: ಪೆಮ್ಮಾಡಿಗೊಣ್ಣಜ್ಜಿ ಕೊಟ್ಟ ನೀಜ್ಬಣ್ಯ ಇನ್ನೂ (ಎಕ. ೪1, 
ಚಿಕ್ಕಮ. ೩-೮; 899); ಆಹ ವದೊಳ್‌ ಕುಸಿದು ಪೆಆಅಪಿಂಗಿ ಪೇರ್‌ 
ಮಾನಸರೇನಿನ್ನೂಜು ವರ್ಷಮಂ ಬಟ್ಣಪರೇ (ಪಂಪಭಾ. ೧೨-೧೭೬); 
ರುಧಿರಬೊಳದ್ದರಿನ್ನೂಆರಸುಮಕ್ಕಳು (ಕುವ್ಯಾಕ.೧೧-೩೮). ಇನ್ನೂರು: 
ಇನ್ನೂರಾ ಅಯ್ತತ್ತು (ಮುಂಬಯಿ. ೪-೧೫೯ ಕಿ); ಅವನು ಆ ಹೊಲ 
ವನ್ನು ಇನ್ನೂರು ರೂಪಾಯಿಗಳಿಗೆ ಕೊಂಡುಕೊಂಡನು (ರೂಢಿ). 
ಇರ್ನೂಖು : ಧಿಕ್ಕರಿಸಲ್‌ ಸಾಲ್ಮತ್ತು ನಾನಾ ಫಲ ವಿಲಸನದಿಂ 
ಕಾಡಿಯೂರಲ್ಲಿಯಿ[ ರ್ನ್ಮೂ ]ರ್ವ್ವರ ವಿದ್ಯಾಭ್ಯಾಸಮಿ[ರ್ನ್ಮೂ )ರ್ವ್ವರ 
ವಿದಿಲಸದಾಚಾರ ಸಂಪತ್ತಿ ಯಿ(ರ್ನ್ನೂ]ರ್ವರ ದಾನೋದಾರಿಯಿ 
[ರ್ನ್ಥೂ]ರ್ವ್ವರ ನಿಮಳಯಶಶ್ಶಿ್ರೀ ವಿಚಿತ್ರಂ ಪವಿತ್ರಂ (ಎಇ. 2೭111, 
೩೩೩-೫೦, ೫೨ ; 930). ಮ ಇಲ್ಲೂ : ರವಿಕಯ್ಯ ಮೊದಲಾಗಿ 
ಇಬ್ಲೂರ್ವೊ(ರ್ವ) ರುಂ ಮಹಾಜನರ ಕಾಲಂ ಕಬಶ್ಚಿ (ಇಆ. 21, 

ದೃಮ್ಮ ... ಪರದಾರ 


OV 
ಮಾಡಿದೊಡೆ ಇಲ್ಲೂ ಇರ್ಪತ್ತನಾಲ್ಕು ದ್ರಮ್ಮ (ಹೈಆರಿ. ೧೯೩೬, 


25 


30 


೨೧೯-೨೦ ; 814) ; ಇಆನಸಿದೊಡೆ ಇಬ್ನೂಲಕ್ಕಿ ವತ್ತು 


` ೨೬೨೩೩ ; 872). 
ಇನ್ನೂರ್ವರ್‌ - ಎರಡು ನೂರು ಮಂದಿ: ಅಂಗಭೋಗದ ಸತಿ 
ಯರಿನ್ನೂರ್ವರಾತಂಗೆ (ಇಹರ. ದೇ. ೨೮-೧೮). 
(ಇರ್‌ (ಆ ಎರಡು) + ನೂಜು: / ತಮಿ. ಮಲ. ಇರುನೂಬ ; 
ಕೊಡ. ಇನ್ನೂರಿ; ತುಳು. ಇರ್ನೂಡು; ತೆಲು. ಇನ್ನೂಜು] 
ಇನ್ನೆ (ನಾ). ಇಂದು; ಈ ದಿನ; ಈ ಹೊತ್ತು (?). "ಇನ್ನೆವರಂ?: 
ಪರಾ. 
| ಜನ್ನೆಗೆನ ಈ ದಿನಕ್ಕೆ; ಇದುವರೆಗೆ (2): ಏಸರವನೀ ಪಾರ್ಥ 


| 
| 
| 
| 
| 
| 


40 


ಇನ್ನಬರ "ಇನ್ನೆವರಂ? ನೋ. 
ಇನ್ನರ್‌."ಇನ್ನ' ಪರಾ. 
ಇನ್ನನರು "ಇನ್ನ? ಪರಾ. 


ನಮ್ಮೊಳು ವಾಸಿ ಪಂತವ ಮಾಡಲಿಂದಿಗೆ ಭಾಸುರದ ಚಕ್ರ ಡೊಳು ಇನ್ನೆಗೆ 
ಸವರೆನೇ ಎಂದ (ಕೋಗಯ. ೧೨-೫೭). [?. / ತಮಿ. ಇನ್ನೆ) 


ಇನ್ನೆಗ "ಇನ್ನೆಗಂ ನೋ. 


45 


ಇನ್ನೆಗಂ ೬೭೪ 
ಇನ್ನೆಗಂ, ಇನೆಗ, ಇನೆಗಂ, ಇನ್ನಕ, ಇನ್ನೆಗ (ಅ). ೧. ಇಂದಿನವರೆಗೆ; 
ಈಗಿನವರೆಗೆ; ಇಷ್ಟು ಹೊತ್ತಿನ ವರೆಗೆ: ಭರತ ಯಯಾತಿ ಕುತ್ಪ! 
ಪುರುಕುತ್ಸ ಪುರೂರವರಿಂದಮಿನ್ನೆಗಂ ಪರಿವಿಡಿಯಿಂದೆ ಬಂದ ಶಶಿವಂಶಂ | 
(ಸಂಪಭಾ. ೭-೧೬) ; ಕಮಲೆಯೆನಿನ್ನೆಗಂ ಕುರುಮಹೀಪತಿಯೊಳ್‌ ನೆಲ 
ಸಿರ್ದೆಂ (ಗದಾಯು. ೯-೪) ; ಅನಿನ್ನೆಗಂ ಕಂಡ ಸಂಭ್ರಮಂ ಕಡೆಗೆ 
ಕನಸೋ ನಿರುತವೋ (ಸಿದ್ಧರಾ. ೨-೧). ಇನೆಗೆ: ೧. ದಿವಿಜರ್‌ ನಡು 
ಗಲ್ಕೊಡರಿಸುವಿನೆಗ ಜಹಾಸುರ ಹಿಡಿಂಬ ಬಕವೈರಿ ಸಿಂಹನಾದಂಗೆಯ್ದಂ 
(ಗದಾಯು. ೭-೧೬). ಇನೆಗೆಂ: ೨. ಆ ಕಾಲದ ವರೆಗೆ; ಆ ವರೆಗೆ; 
ಆತನಕ: ಇದಂ... ಪಾಲಿಸುಗೆ ವಾರ್ಧಿ ನಗಮುಳ್ಳಿನೆಗಂ (ಇಆ. 
2೭೪111, ೨೬೪-೪೦; 994); ಕರಿ... ಜಿನನಂ ವಿನುತಂ ಕಾಣ್ಬಿನೆಗಂ 10 
ಕೂಳನೆ ತೊಜಕೆದುದು (ಸೌಇಇ. X1-i, ೫೨-೨೬ ; 1007). ೩. ಅಷ್ಟರ 
ಮಟ್ಟಿಗೆ; ಆ ಮಟ್ಟಿಗೆ; ಗಗನಾಂತರದಲ್ಲಿ ಸೂರ್ಯಯುಗ್ಮೋದಯ 
ಮೆಂದುಮಿಲ್ಲದುದಿದಾದಪುದೆಂಬಿನೆಗಂ .. . ನಿಮಿರ್ಚಿದುದು ಕಣ್ಣಿ ನಿಯ 
ತ್ತಲ ಚಾರಣೋದಯಂ (ಆದಿಪು. ೫-೪೬); ಮೂಳೆಯಂ ದಬ್ಬುಕದಿಂದೆ 
ನುಗ್ಗುನುಜೀಯಪ್ಪಿನೆಗಂ ಬಿಡೆ ಬೀಸಿ ಪೊಯ್ದು (ಸು ಕುಮಾ . ೭-೬) ; |18 
'ಬಸಂತರಾಯನುರ್ಕುಂ ಸೊರ್ಕುಂ ಸೋರ್ದು ಬಯಬಲಬ್ಬಿನೆಗಂ ದಾಟ 
ಗೆಯ್ದು (ರಾಮಾ ಶ್ವ. ೫೧-೧೯). ೪. [ವ್ಯಾಕ] ಸತಿಸಪ್ತಮಿಯ 
ಪ್ರತ್ಯುಯ; ಇರಲಾಗಿ; ಇರುತ್ತಿರುವಲ್ಲಿ: “ಇನೆಗಮುದುಮನ್ನ 
ಮನ್ನೆಗಮಿನಮಲೊಡಂ ಸೊನ್ನೆವೆರಸು ಸತ್ಮರ್ಥದೆಕಾರ ನಿಜಸ್ಥಾನ| 
ದೊಳಪ್ಪುವು ” (ಶಮದ. ೨೪೬) ; ವಿಷಾದವ್ಯಾಪಾದಿತಚಿತ್ತರಾಗಿರ್ಪಿನೆಗಂ 20 
« «« ಅಂಬರಚರನವನಿಗವತರಿಸಿ (ಶಾಂತಿಫ. ೬-೩೦ ವ); ಬೆಕ್ಕೆಂ ಕಂಡಿಲಿ 
ಯೆಂತಿರೆ... ಮಾರ್ಕೊಳ್ಳದೆ ಮಾರ್ನುಡಿಯದೆ ಬಿಕ್ಕೆನ್ನದೆ ಮಿಡುಕದಿರ್ದ 
ರಂತಿರ್ಪಿನೆಗಂ (ಸುಕುಮಾ. ೨-೨೦). ಇನ್ನುಕೆ: ೧. ಮಹೋಪಕಾರಕ [ 
ವಾದುದಿನ್ನಕ ವೈಪರೀತ್ಮವಿದಾಯ್ತು ನಿಮಿಷದಲಿ (ನಿಭಾಗ. ೫-೫-೩೬). : 
ಇನ್ನೆಗೆ: ೧. ಯಜ್ಞವು ಮಾಸಲಳಿಯದೆ ನಡೆದುದಿನ್ನೆಗ ನಿಮ್ಮ ಕರುಣ | 25 
ದಲಿ (ಕುವ್ಯಾಸ. ಓರಿಇ. ೧೧-೬) ; ಅಸುರರಾಜನಂ ಮಾರ್ದ ಕಲಿಗಳನಿನ್ನೆ 
ಗರಿಯದೀ ಸೃಷ್ಟಿ ಮೇಣ್‌ ವಿಧಿಕಲ್ಪನಾ ದೃಷ್ಟಿ! (ಶ್ರೀರಾಮಾ. 
[ಇನ್ನೆ + -ಗಂ] 


5 


೮೧೭-೧೭೨). 
ಇನ್ನೆ ಬರ "ಇನ್ನೆವರಂ' ನೋ. 
ಇನ್ನೆವರಂ, ಇನ್ನಬರ, ಇನ್ನೆಬರ, ಇನ್ನೆ.ವರೆ (ಅ). ಇದುವರೆಗೆ; |೩0 
ಈವರೆಗೆ : “ಇನ್ನೆವರೆಗಮಿನ್ನೆಗಮೆಂದುಂ ಇನ್ನೆವರಮೆಂದು . .. ಕಾಲ 
ಪ್ರಮಾಣಂ ೫ (ಕವಿಕಂ. ೨೨೦, ೨೨೧) ; ಭಯಂಕರಾಟಿವಿಯೊಳಿನ್ನೆ ವರಂ 
ನೆಲಸಿರ್ದ ಸೇದೆ ನೀಂ ಕೆರುಣಿಸಿದಾಗಳಲ್ಲದವರ್ಗಾಆದು (ಪಂಪಭಾ. 
೯-೪೨) ; ಎಂದಿಂಗೆ ನಿನಗೆ ಸಾನಿಲ್ಲಿಂದಿರ್ದಯ್‌ ನಿನ್ನ ಮನದೊಳಿನ್ನೈವರಂ 
(ಗದಾಯು. ೭-೪); ಇನಂಗಿನ್ನೆ ವರಂ ಸ್ವರಜ್ಞಾನಮೇ ಪುಟ್ಟ ತಿಲ್ಲ (ಅದ್ಭುತ. 135 
೨೭-೨೫). ಇನ್ನ್ನಬರೆ: ಕಾಳೆಗಳೆ ಕರ್ಣನ ಕೈದು ಭಂಡಾರಿಸಿದುದಿನ್ನ ಬರ 
(ಕುವ್ಯಾಕ. ೧-೨೨) ; ಇನ್ನಬರ ಸೈರಿಸಿದ ಸ್ಸ ರಣೆಯು ನ್ನತಿ ಳೆಗಿದು 
ಮಾರ್ಗವೆ (ತೊರರಾ. ೫-೩-೬೯). ಇ ನ್ನ್ನ ಬರೆ; ಅಜಸಿಯೆನಾನಿನ್ನೆಬರ 
ನಿನ್ನಯ ತೆಜನನು ( ಪ್ರಭುಲೀ. ೧೯-೩೯); ರಾಜ್ಯವನು ಕೌರವರು ತಾವನು 
ಭವಿಸುತಿದ್ದರು ನಡೆದುದಿನ್ನೆ ಬರ (ಕುವ್ಯಾವಿ.ಒರಿಇ. ೧೧-೪೧) ; ಸೆಆಕಿಯಲಿ|೪ 
ಸವೆದರಿನ್ನೆ ಬರ (ತೊರರಾ. ೬-೫೩-೨೦). ಇನ್ನೆವರೆ : ಸರಿಯದಾಗಿಯೇ 
ತೋಣುತಿಹುದಿನ್ನೆನರೆಯುಂ (ವೀಶೈಪು. ೫-೧೮-೩೮). 

[ಇನ್ನೆ * ವರಂ. 1 ತಮಿ. ಇನ್ನೇವರೈಕ್ಸುಂ, ಇನ್ನೇವರೈಯುಂ] 
ಇನ್ನೆವರೆ "ಇನ್ನೆವರಂ' ನೋ. 
ಇನ್ನೆವರೆಗಂ (ಅ). = ಇನ್ನೆವರಂ : “ಇನ್ನೆಗಂ, ಇನ್ನೆವರಂ, ಇನ್ನೆವರೆಗಂ | 48 
*«- ಇವು ಸೀಮಾಪ್ರಮಾಣ ಶಬ್ದಂಗಳ್‌ (ಕ ಶಸಾ. ೨೬-೫೪೭); 


ಇಪ್ಪಯಣಿ 


ಇನ್ನೆವರೆಗಂ ಯಾತವ್ಯರುಮಾಜ್ಞಾವಿಧಾನಸ್ಥಾನರುಮಪ್ಪ ನಮ್ಮೊಳ್‌ 
(ಶಾಂತಿಪು. ೨-೩೫'ವ); ಭರತಾನ್ವಯದೊಳಿನ್ನೈ ವರೆಗಂ ಗೋತ್ರಕಲಹ 
ಮೆಂಬುದಾದುದಿಲ್ಲ (ಗದಾ ಯು. ೫-೪೪ ವ); ಕಠೋರವಾಣಿಗಳಿಂ 
ಘಾತಿಸುತಿರ್ಜಿನಿನ್ನೆವರೆಗಂ ನಿಮ್ಮಂ (ಸುಕುಮಾ. ೨-೩೩). 
[ಇನ್ನೆ + ವರೆಗಂ] 

ಇನ್ನೊಂದು "ಇನ್‌ ಪರಾ. 

ಇನ್ನೊಬ್ಬ "ಇನ್‌ ಪರಾ. 

ಇನ್ನೊಮ್ಮೆ "ಇನ್‌ ಪರಾ. 

ಇನ್ನೊರ್ವ "ಇನ್‌? ಪರಾ. 

ಇನ್ಸರ್‌ (ನಾ). ಇಷ್ಟುಜನರು (?) : ಕಸವಯ್ಯ ಅಳ್ಹೋನ ಬೆಸದೊಳ್‌ 
ಮಜುವಕ್ಕೆದ ಮುಲ್ಯಾಡಿನೊಳ್‌ ಕಾದಿ ಇನ್ಬರಂ ಕೊಂದು ತಾನುಂ ಸಗ್ಗಿ 
ಯಾದನ್‌ (ಎಕ. ೫, ಮುಳಬಾ. ೨೨೯-೭; 909). [P ಈ ಶಬ್ದ "ಇನಿಬರ್‌? 
ಎಂಬುದರ ಅಪಲಿಖಿತ. [ಆ ಇನಿಬರ್‌ 

ಇನ್ಬತೂರ್‌ (ನಾ). ಒಂದು ಊರಿನ ಹೆಸರು: ಸಿರಿಊರ ರಾಮಾಗನು 
ಮಾರಸಿಜ್ನ ಇನ್ಸತೂರ ತುಜುಗೊಳಿ ಸತನ್‌ (ಎಕ. 1x, ಬೆಂಗಳೂ. ೩೮-೪ ; 
1000). [ಇನ್ಸತ್ಕು.* ಊರ್‌] 

ಇನ್ಸು "ಇಂಬ್ಕು' ನೋ. 

ಇಪಗೊಂಡ (ನಾ). ಒಬ್ಬಾತನ ಹೆಸರು: ಇಪಗೊಣ್ಣನ ಒರೆಯ್ಗೆ ಮೆಚ್ಚಿ 
ಕಟ್ಟಿದ ಕೊಡಗಿ ಪಳ್ಳೆಗಟಕ್ಲಿ ನಾಲ್ಗಣ್ಣುಗ (ಎಕ. 1೪, ಹುಣಸೂ. ೧೧-೮ ; 
1020). [ಇಪ? + ಗೊಂಡ್ಯ (೩ ಗಾವುಂಡ)] 


"ಇಪ್ಪ "ಇರ್ಕ್‌' ಪರಾ. 


ಇಪ್ಪಕ್ಷ (ನಾ). ಎರಡೂ ಕಡೆ; ಉಭಯ ಪಕ್ಷ: ಲೀಲೆಯಿಂ ನೋಡಿ 
ಕರ್ಣಾರ್ಜುನರ ಜಗಳಮಂ ಮೇಲೆ ಯಿಪ್ಪಕ್ಷದೊಳಗಿಂದ್ರಸೂರ್ಯಾದಿ 
ಗಳಿಗಂ ವಾದಮಾಗಿರ್ದುದು (ತುರಂಗ. ೬೮-೮). 

(ಇರ್‌ (ಆ ಎರಡು) + ಪಕ್ಷ] 

ಇಪ್ಪಟ್ಟು, (ನಾ). ಇಮ್ಮಡಿ; ಎರಡರಷ್ಟು : ನಿನಗೆ ಒಂದಕ್ಕೆ ಇಪ್ಪಟ್ಟು 
ಕೊಡುತ್ತೇನೆ (ರೂಢಿ). (ಇರ್‌ (ಆ. ಎರಡು) * ಪಟ್ಟು] 

ಇಪ್ಪಟ್ಟು (ಅ). ಈಗ: ಇಪ್ಪಟ್ಟು ಯಾಕೆ ತಡೀಬೇಕು (ಮುನಿಮಾ. ೬೧); 
ಇಪ್ಪಟ್ಟೀಗ ಚೆನ್ನಾಯಿತು (ರೂಢಿ). [ಆ ಇದು * ಪಟ್ಟು?) 

ಇಪ್ಪಣ (ನಾ). ಎರಡು ಹಣ: ಕೊಳಗನಾಹಿಯಾಗಿ ಪೊಂಗೆ ವರ್ಷಕ್ಕೆ 
ಇಸ್ಪಣ ವೃದ್ಧಿಯಲು ಕೊಣ್ಣ ಗದ್ಯಾಣಂ ನೂಣ ಎರ್ಪ್ಪತ್ತಮೂಜು 
(ಸೌಇಇ. 12-41, ೨೫೮-೨೩ ; 1153) ; ಮೂಜು ವರಹನೂ ಯಿಪ್ಪಣ 
ಹಾಗದ ಭೂಮಿಯನೂ (ಎಕ. ೪11, ತೀರ್ಥಹ. ಆ೫-೧೮.; 1162) ; 
ನವರತ್ನಕ್ಕೆ ಬೆಲೆಯ ಗದ್ಯಾಣ ನೂಜಕ್ಕೆ ಇಪ್ಪಣ (ಎಕ. ೪, ಬೇಲೂರು. 
೭೫-೭೯ ; 1382) ; ಆಪ್ಪಂತ ಹೆಣ್ಣಾಗಬೇಕು ಇಪ್ಪಣ ಅಡ್ಡ ತೆರವಾಗ 
ಬೇಕು (ಗಾದೆ). [ಇರ್‌ (ಆ. ಎರಡು) + ಪಣ್ಯ] 

ಇಪ್ಪತು "ಇರ್ಪತ್ತು' ನೋ. 

ಇಪ್ಪತ್ತು "ಇರ್ಪತ್ತು' ನೋ. 

ಇಪ್ಪದರ (ನಾ). ಎರಡು ಪದರ: ಪ್ರಾಣಿಯು ಇಪ್ಪದರದ ಜೀವಿಯೆ? 
(ಪ್ರಾಣಿಶಾ. ೧೫). [ಇರ್‌ (ಆ ಎರಡು) * ಪದರ] 

ಇಪ್ಪ ದಿಂಬರು "ಇರ್ಪತ್ತು' ಪರಾ. 

ಇಪ್ಪನ್ನಿಕೆ (ನಾ). ಈ ಕಾರ್ಯನಿರ್ವಹಣೆ ; ಈ ಸಿದ್ಧತೆ (7?) : ಇಲ್ಲವೈ 
ಯಿಪ್ಪನ್ನಿಕೆಯ ಗುಣದಲ್ಲಿ ಧರ್ಮಜಗಿಂದ ಶ್ರೇಷ್ಮರನೆಲ್ಲಿ ತಿಳಿದಿಹೆ ನೀನು 
(ಜಿನಭಾ. ೧೩-೨೬). [ಆ ಇದು * ಪನ್ನಿಕೆ] 

ಇಪ್ಪಯಣ (ನಾ). ಈ ಪ್ರಯಾಣ: ಸಾಲ್ಕೊಳಿಸುತಿಪ್ಪಯಣವನ್ನೆಸ 
ಗಿರೆನುತೊಡನೆ (ಪರಶು. ೪-೫೨). [< ಇದು * ಪಯಣ) 


ಇಪ್ಪಲ 
ಇಪ್ಪಲ "ಇರ್ಪಲ' ನೋ. | 
ಇಪ್ಪಸರ (ನಾ). ಎರಡು ಕಡೆ; ಉಭಯ ಪಾರ್ಶ್ವ : ಕುಸುರಿದಜಕಿದನು 
ಕರಿಘಟಿಯನಿಪ್ಪಸರದಲಿ (ಕುವ್ಯಾದ್ರೋ. ೬-೪೦) ; ಇಪ್ಪಸರದೊಳಳಿವಿಂಡು 
ಮುಸುಕಲೈತಪ್ಪ ಕೆಂಪೆಸೆನ ಬಂಧಕಿಯು (ನಾಗಕು. ೩೨-೧೦). 
[ಇರ್‌ (ಆ ಎರಡು) + ಪಸರ] 5 
ಇಪ್ಪಳ್ಳೆ (ನಾ). ಈ ಹಳ್ಳ: ಇಪ್ಪಳ್ಳದಿಂದೆ ಕೆಳಗಣ ಪರಲಾಲ (ಎಇ. ೫, 
೬೭-೮೪ ; 892). [ಆ ಇದು + ಪಳ್ಳ] 
ಇಪ್ಪಾನೆ (ನಾ). ಎರಡು ಹಾಣೆ; ಒಂದು ಅಳತೆ: ಹಾನೆ 
ಯಿಸ್ರಾನೆ ಅಕ್ಕಿಯ ನಯಿವೇದ್ಯಕೆ (ಸೌಇಎ. ಉಡುಪಿ. ೩೧೭-೯ ; 1422) ;! 
ಒಪ್ಪಾನೆ ಅಕ್ಕಿಗೆ ಇಪ್ಪಾನೆ ಉಪ್ಪೋ (ಗಾದೆ. ೪೯೦). [10 
[ಇರ್‌ (ಆ ಎರಡು) * ಪಾನೆ] | 
ಇಪ್ಪಾರು (ನಾ). ಎರಡು ಹಾರು, ಸೂರು: “ಇಪ್ಪಾರು ಚಾವಣಿಯ 
ಕೊನೆಯಲ್ಲಿರುವ ಗೋಡೆಯ ತ್ರಿಕೋನಾಕಾರದ ಭಾಗ ; ಚಂದಾಯ » 
(Gable. ಇಂಕನಿ). [ಇರಾ (ಆ ಎರಡು) + ಪಾರ್ಕು] 
ಇಪ್ಟಾಲು (ನಾ). ಎರಡು ಪಾಲು; ಇಮ್ಮಡಿ : ತಂದೆಯನ್ನು ಕೊಂದ |15 
ವರ ಮೇಲೆ ಮುಯ್ಯ ತೀರಿಸಿಕೊಳ್ಳುವ ಪ್ರತಿಹಿಂಸಾನಲವು ಇಸ್ಪಾಲು 
ಉಜ್ವಳಿಸಿದೆ (ಕೋಹಿನೂ. ೨೬). 
[ಇರಾ (ಆ ಎರಡು) * ಪಾಲ್ಯು] | 
ಇಪ್ಪಿಡಿ (ನಾ). ೧. ಎರಡು ಹಿಡಿ, ಮುಷ್ಟಿ: ಕಪ್ಪಡಿಗನಂತಾದೆ 
ನೆನುತಜನಿಪ್ಪಿಡಿಯಲೊತ್ತಿ ದನು ಬಸುಅನು ನೋಡಿ ಬಿಸುಸುಯ್ದು 20 
(ನಿಭಾಗ. ೧೦-೧೩-೪೨). ೨. ಎರಡು ಹಿಡಿ: ಮುಸುಕಿನ ಮನುಷ್ಮನ 


ಇಸ್ಪಿಡಿಯ ಖಡ್ಗವು... ಮೇಲೇರಿ ಕೆಳಗಿಳಿದುದನ್ನು ಇನ್ನೊಂದು ದಡದ | | 


ಮೇಲೆ ನಿಂತವರು ಕಂಡರು (ಯೋಧರು. ೧೨೮). | 
ಇಪ್ಪಿಡಿಯಕತ್ತಿ - ಎರಡು ಹಿಡಿಯುಳ್ಳ ಕತ್ತಿ : “ಎರಡು ಕೈಯಿಂ 
ದಲೂ ಉಪಯೋಗಿಸಬೇಕಾದ ಕತ್ತಿ; ಎರಡು ಹಿಡಿಯ, ಇಪ್ಪಿಡಿಯ್ಯ |25 
— ಕತ್ತಿ” (Two handed Sword. ಇಂಕನಿ). 
[ಇರಾ (ಆ ಎರಡು) + ವಿಡ್ವಿ) 
ಇಪ್ಪಿಡಿವಿಡಿ (ಕ್ರಿ). ಎರಡು ಹಿಡಿಗಳಿಂದಲೂ ಹಿಡಿ; ಎರಡು ಕೈಗಳಿಂ 
ದಲೂ ಹಿಡಿ: ಅಸಿಧಾರೆಗಳನಿಪ್ಪಿಡಿವಿಡಿದು ಜೋಲುತ ದುರಂತಚರಿತ್ರ 
ಕೊಪ್ಪಿದರು (ನಿಭಾಗ. ೧೦-೮-೧೫). [ಇಪ್ಪಿಡಿ + ಪಿಡಿ] 
ಇಪ್ಪು, (ಕ್ರಿ). ಕಳಚು; ಬಿಚ್ಚು. 
ಇಸ್ಪೆತೆಗೆ - ಬಿಚ್ಚಿತೆಗೆ: ವಾಹಕರ ಪಾಣಿಪಲ್ಲವದಿಂ ನೇತ್ರವಟ್ಟಿಯ 
ನೇಣನೊಯ್ಯ ನಿಪ್ಪೆತೆಗೆದು ರುಂಕಾರದ ಸುಸಿರಿಕೆಯಂ ನೋಡಿ(ಶಾಂಕೀಶ್ವ. 
೭-೯೩ ವ). (+ ತೆಲು. ಇಪ್ಪು, ವಿಪ್ಪು] 
ಇಪ್ಪು (ನಾ). ನೊಣ: “ಇಫ್ಪುನೊಳದೊಳ್‌ ೨ (ಕರ್ಣಾನಿ. ೫). 35 
[ದೇ. ॥ ತಮಿ. ಈ; ಮಲ. ಈಚ್ಚ,; ತೆಲು. ಈಗ] 
ಇಪ್ಪದು "ಇರ್‌? ಪರಾ. 
ಇಪ್ಪುರಿ (ನಾ). ೧. ಎರಡು ಹುರಿ, ಎಳೆ; ಎರಡು ಹುರಿ 
ಯುಳ್ಳದ್ದು: ಚಿಪ್ಪಿಗರವೋಲವಯವಂಗಳನಿಫ್ಪುರಿಯ ನೇಣಿನಲಿ ಹೊಲಿ 
ವರು (ನಿಭಾಗ. ೫-೧೧-೪೧); ಇಪ್ಪವಳ ಬಿಟ್ಟು ತನಗೊಪ್ಪುವಳ ನೆರೆದಿ |40 
ಹರೆ ಇಪ್ಪುರಿನುಲಿಯು ಹಜಕಿದಂತೆ ತನ್ನನು ಅಪ್ಪು ವಳು ಕೆಡುಗು 
(ಸರ್ವಜ್ಞ. ೧೭೮೯). ೨, ಎರಡು ಭಾಗ: ತಪ್ಪದಹುದಹುದೆಂದುದಕ್ಕೆ 
ಮಹಾಪ್ರಸಾದವೆನುತ್ತ ಹಂತಿಯನಿಪ್ಪುರಿಯ ಮಾಡಿದರು ದೇವಾಸುರರು 
ತಮ್ಮೊಳಗೆ (ನಿಭಾಗ. ೮-೯-೩೦). *ಮುಪ್ಪುರಿ' ಪರಾ. 
[ಇರಾ (ಆ ಎರಡು) * ಪುರ್ಕಿ) 45 
ಇಫಪ್ಪುರುಷ "ಇರ್ಪುರುಷ' ನೋ. 


30 


೬೮೮ 


ಇಪ್ಪ, "ಇರ್ಪೆ' ನೋ. 
ಇಪ್ಪೈ (ನಾ). ಮೆಲುಕು. 
ಇಪ್ಪೆಹಾಕು - ಮೆಲುಕು ಹಾಕು: ರೆಪ್ಪೆ ಹಂದಿದರೆ ಇಪ್ಪೆ ಹಾಕು 
ವುದು ಬಿಟ್ಟೀತೆ (ಗಾದೆ. 8). (2) 
ಇಪ್ಪೈ (ನಾ). ಇರುವಿಕೆ ; ಅಸ್ತಿತ್ವ: ಸ್ವಪ್ನದನುಭವದಂತೆ ಸಂಸಾರವಿದು 
ಮೃಷೆ ಹುಚ್ಚುಮುಂಡೆ ಇಪ್ಪೆಯು ಚಂದ್ರಾರ್ಕವೆಯೆಂದು ಯೆಂಬೆಯೊ 
ಹುಚ್ಚುಮುಂಡೆ (ಚಿದಾವ. ೨೦-೬). 
[ಇರ್‌, ೬ -ಪೆ?. 1 ತಮಿ. ಇರಪ್ಪು ; ಮಲ. ಇರಿಪ್ಪು) 
ಇಪ್ಪೆಂಡಿರ್‌ "ಇರ್ಪೆಂಡಿರ್‌' ನೋ. 
ಇಪ್ಪೆಗಲನೆ (ನಾ). ಇಪ್ಪೆಹೂವಿನ ವಾಸನೆಯುಳ್ಳ ಒಂದು ಜಾತಿಯ 
ಭತ್ತ : ನಾನಾಶಾಲಿ ಕಟವೆ ಮೆಣಸಿಗೆ ಕೇಸರಿವೆಸರಿಪ್ಪೆಗಬವೆ ಶಾಲಿ 
ವಿಶೇಷಂ (ನಳಚಂ. ೬೨೩). [ಇಪ್ಪ (ಆ ಇರ್ಪೆ) + ಕಟವೆ] 
ಇಪ್ಪೆಜಿಡ್ನು (ನಾ). ೧. ಇಪ್ಸೆ ಎಣ್ಣೆಯ ಜಿಡ್ಡು. ೨. (ಆಲಂ) 
ಇಪ್ಪೆಯ ಜಿಡ್ಡಿ ನಂತೆ ಅಂಟಿಕೊಳ್ಳುವ ಸ್ವಭಾವ (ಉಕ). 
[ಇಪ್ಪೆ| (ಆ ಇರ್ಪೆ) + ಜಿಡ್ಡು] 
ಇಪ್ಪೆಯೆಣ್ಣೆ (ನಾ). ಇಪ್ಪೆಯ ಬೀಜದಿಂದ ತೆಗೆದ ಎಣ್ಣೆ : ಇಪ್ಪೆಯೆಣ್ಣೆ 
ಚಳಿಗಾಲದಲ್ಲಿ ಹೆತ್ತ ತುಪ್ಪಕ್ಕಿಂತಲೂ ಗಟ್ಟಯಾಗಿ ಹೆತ್ತುಕೊಳ್ಳು ತ್ತದೆ. 
ಅದನ್ನು ದೀಪವುರಿಸಲು ಬಳಸುತ್ತಾರೆ (ರೂಢಿ). 
[ಇಪ್ಪೆ| (ಆ ಇರ್ಪೆ) + ಎಣ್ಣೆ] 
ಇಪ್ಪೆ ಹಿಂಡಿ (ನಾ). ಇಪ್ಪೆಯ ಬೀಜದಿಂದ ಎಣ್ಣೆ ತೆಗೆದ ಮೇಲೆ 
ಉಳಿಯುವ ಹಿಂಡಿ: ಇಪ್ಪೆ ಹಿಂಡಿ ಒಳ್ಳೆಯ ಗೊಬ್ಬರವಾಗಿ ಉಪಯೋ 
ಗಕ್ಕೆ ಬರುತ್ತದೆ (ರೂಢಿ). [ಇಪ್ಪೈ, (ಆ ಇರ್ಪೆ) * ಹಿಂಡಿ] 
ಇಪ್ಪೊತ್ತು "ಇರ್ಪೊತ್ತು' ನೋ. 
ಇಪ್ಸೋಳ್‌ "ಇರ್ಪೋಟರ್‌ ನೋ. 
ಇಪ್ಪೋಳು "ಇರ್ಪೊೋಟರ್‌? ನೋ. 
ಇಪ್ಪೋಳುಗಳೆ (ಕ್ರಿ). ಎರಡು ಹೋಳಾಗಿ ಸೀಳಿ ಬಿಸುಡು: ಮೇಲೆ 
ಬಿದ್ದರೆ ಏಟರೆದೆಯನಿಪ್ಪೋಳುಗಳೆವುಗುರುಗಳ ಬಿಂಕದ ಬಾಲೆಯರು 
 (ಸಿಭಾಗ. ೧೦-೨೮-೫). [ಇಪ್ಪೋಳು (ಆ ಇರ್ಪೋಟರ್‌) + ಕಳ್ಳೆ) 
ಇಬಟ "ಇಬ್ಬೀಡೆ' ನೋ. 
ಇಬಡಿ "ಇಬ್ಬೀಡೆ' ನೋ. 
ಇಬನ್ನೆ (ನಾ). ಒಂದು ಜಾತಿಯ ಗಿಡ (ಮೈಔಗಿ. ೧೫-೨೮೩). [| 
ಇಬಿಕೆ (ನಾ). [ಕಾಮಶಾ) ಸ್ತ್ರೀಯ ವರ್ಗೀಕರಣದಲ್ಲಿ ಒಂದು ಬಗೆ: 
ಘನಮೆನಿಸಲುಂಬ ಮೂಗಿನ ಹೊಳ್ಳೆ ಹಣೆ ಗಲ್ಲಯಿನಿತಗಲಮಾದ ಗಜ 
ಮದದ ಕಂಪು ಕೊನರ್ವ ತನುಜಲದ ಸುಮ್ಮನಿಸುವೀರಾಜು ಬೆರಳಿನ ಲಜ್ಜೆ 
ದಾಣದವಳಿಬಿಕೆಯಬಲೆ (ಜನವ. ೩-೨೧) ; ವಡಬೆಯಿಬಿಕೆ ಹಯನು 
ಬೆರಸಿ ಕಡೆಗೆ ವೃಷನು ಯಾಯೆರಡು ನಿದಾನಿಸುವಡೆ ನೀಚರತವು 
ಅಧಮವೂ (ಜನವ. ೩-೨೩). [ಆ ಸಂ. ಇಭಿಕಾ] 
ಇಬ್ಬ, (ನಾ). ಕಿರುಬ : ಹುಲಿಜಾತಿ: ಹುಲಿ, ಹೆಬ್ಬುಲಿ, ಕರಬ, ಇಬ್ಬಂದಿ, 
ದೊಡ್ಡೆ ಇಬ್ಬ (ನಮ್ಮನು. ೨೩೯). [?] 
ಇಬ್ಬ, (ನಾ). ೧. ಹಣವಂತ; ಶ್ರೀಮಂತ: ಇಭಸತಿಯನೇಜ ವೈಶ್ಯ 
ಪ್ರಭು ಪೊನ್ನಂ ರಾಶಿಮಾಡಿ ರಾಗದೆ ನೋಡುತ್ತಭಿನುತನಾದೆಸೆಯವರ್ಗಳ 
ನಭಯಂ ತಾಂ ಕಾಣದನಿತನೊಡೆಯವನಿಬ್ಬಂ (ಜೀವ ಸಂ. ೧೦೫-೩೧). 
೨. ಒಂದು ಕುಲದ ಹೆಸರು: ಇಂತಪ್ಪ ಮೂಣುಂ ಕುಲಪದನಿಯೊಳ್‌ 
ನೆಗಟಶ್ತಿಬ್ಬ ಕುಲದಾತಂ [ಪಾಠಾಂ. ಮೂಜುಂ ಪದವಿಗಳೊಳ್‌ ಇಬ್ಬಪದವಿ 
ಯುಳ್ಳಾತಂ] ಸೂರದತ್ತನೆಂಬಂ ಪರದಂ (ಜೀವಸಂ. ೧೦೬-೩೧ ವ). 
[ಆ ಸಂ. ಇಭ್ಛ) 


ಇಬ್ಬಂದಿ 


ಇಬ್ಬಂದಿ (ನಾ). ೧. ಒಮ್ಮೆ ಆ ಕಡೆ, ಮತ್ತೊಮ್ಮೆ ಈ ಕಡೆ ಇರುವ | 
ವ್ಯಕ್ತಿ; ಅತ್ತಇತ್ತ ತೂಗಾಡುವವನು : ನಂಬದಿರ್ದನು ತಂದೆ ನಂಬಿ 
ದನು ಪ್ರಹ್ಲಾದ ನಂಬಿಯುಂ ನಂಬದಿರುವಿಬ್ಬಂದಿ ನೀನು (ಮಂಕುಕ. 
೪೮೫). ೨. ಉಭಯ ಲಿಂಗಿ; ಹೆಣ್ಣು, ಗಂಡು ಎರಡೂ ಚಿಹ್ನೆಗಳಿದ್ದು 
ಯಾವ ಲಿಂಗಕ್ಕೂ ಸೇರದ ಪ್ರಾಣಿ. ೩. ದಡ್ಡ; ಮಂಕ; ಬುದ್ಧಿ 
ಗೇಡಿ. ೪. ಸಂಕರಜಾತಿ; ಮಿಶ್ರತಳಿ; ಭಿನ್ನವಂಶಗಳ ಕೂಟದಿಂ 
ದಾದ ಬೆರಕೆಯ ಸಂತತಿ: ಕರುಣವಿಲ್ಲದಲೆನ್ಮುವಂಶವ ನೆರಪಿದಿರಿ 
ನೀರಲ್ಲಿ ಆಗಿರ್ದುರುತರವು ಏನಾಯ್ತುಯಿಬ್ಬಂದಿಯರಿಗುತ್ತತ್ತಿಗರೆ 
ದಿರೋ ನೀವೇನು ಪಾಂಡವತರಳರೋ (ಜಿನಭಾ. ೮೪-೪೧); ಇಬ್ಬಂದಿ 
ಬೆಳೆಗಳನ್ನು ಯಶಸ್ವಿಯಾಗಿ ಸಾಧಿಸಿ, ರಾಕ್ಷಸತರಕಾರಿಗಳನ್ನು ಬೆಳಸಿದ್ದಾನೆ 
(ಮನೋನಂ. ೧೮೪). ಹ. ಹುಲಿ ಜಾತಿಗೆ ಸೇರಿದ ಒಂದು ವನ್ಯಮೃಗ: 
ಕರಬ, ಇಬ್ಬಂದಿ, ದೊಡ್ಡ ಇಬ್ಬ (ನಮ್ಮನು. ೨೩೯). ೬. ಉಭಯ 
ಸಂಕಟ; ಪೇಚು: ಅವನ ಕೆಲಸ ಇಬ್ಬಂದಿಗಿಟ್ಟುಕೊಂಡಿತು (ರೂಢಿ). 

(ದೇ. ॥ ತಮಿ, ಇಪ್ಪನ್ನಿ ; ತೆಲು. ಇಬ್ಬಂದಿ] 

ಇಬ್ಬಂದಿಕಾರ (ನಾ). ಎರಡು ಕಡೆಯೂ ವರ್ತಿಸುವವನು: 
ಒಬ್ಬಾರ್ಗಟ್ಟಿಡಿಗೆ ಇಬ್ಬಾರುಣ್ಣಲುಬಹುದೆ ಇಬ್ಬ ಂದಿಕಾರ ಬಣಜೀಗ 
(ಜಗೀತೆ. ೨೭); ಒಬ್ಬಳನು ಅಳಿಸಿದ ಒಬ್ಬಳನು ನಗಿಸಿದ ಇಬ್ಬಂದಿಕಾರ 
ಜವರಾಯ (ಹಳ್ಳಿಯ. ೧೨೩). [ಇಬ್ಬಂದಿ * -ಕಾರೆ (ಆ -ಕಾಜ)] 

ಇಬ್ಬಕುಲ, ಇಬ್ಬಕುಳ (ನಾ). ವರ್ತಕ ವಂಶ; ವರ್ತಕ ವಂಶದಲ್ಲಿ 
ಹುಟ್ಟಿದವನು (?) : ಇಂತಪ್ಪ ಮೂಲಂ ಕುಲಪದವಿಯೊಳ್ಲೆಗಲಲ್ನಿಬ್ಬ 
ಕುಲದಾತಂ[ವಾಕಾಂ. ಮೂಲಂ ಪದವಿಗಳೊಳ್‌ ಇಬ್ಬಪದವಿಯುಳ್ಳಾ ತಂ] 
ಸೂರದತ್ತ ನೆಂಬಂ ಪರದಂ (ಜೀವಸಂ. ೧೦೬-೩೧ ವ). ಇಬ್ಬ ಕುಳ: 
ಕಂಡಿರೆ ಮನೋಜನಿಭನಂ ಕ ೦ಡಿರೆ ನೆಗಳ್ಹಿಬ್ಬ ಕುಳನನತಿನಿರ್ಮಳನಂ 
(ಜೀವಸಂ. ೧೧೪-೪೭). "ಇಭ್ಯುಕುಲ' ಪರಾ. [< ಸಂ. ಇಭ್ಮಕುಲ] 

ಇಬ್ಬಕುಳ "ಇಬ್ಬಕುಲ' ನೋ. 

ಇಬ್ಬಗಿ, (ಕ್ರಿ). ಎರಡಾಗಿ ಸೀಳು: ಜಗದುಪತಿಯನು ನೋಡಿ ಕೆನ್ನೆಗೆ 
ತೆಗೆದು ಸಂದೋಹದ ಸರಳಲಿಬ್ಬಗಿವುತಿರೆ (ನಿಭಾಗ. ೪-೫-೨೪). 

[ಇಂ (ಆ ಎರಡು) + ಬಗ್ಗಿ] 

ಇಬ್ಬಗ್ಗಿ "ಇರ್ಬಗಿ' ನೋ. 

ಇಬ್ಬಗಿಗಳೆ (ಕ್ರಿ). ಎರಡು ಭಾಗಮಾಡಿ ಧ್ವಂಸಮಾಡು: 
ಜಲನಿಧಿಯನುಜಕೆ ಕುಡಿವ ವಡಬಾನಲನ ನುಂಗುವ ನೆಲನನಿಬ್ಬಗಿಗಳೆವ 
(ಪಾಠಾಂ. ಗಳಿವ) . . . ಬಲಾನ್ವಿತಭಟಿರ ನಳನರ್ಬುದವ ತೋಟಸಿದ 
(ತೊರರಾ. ೪-೭-೧೯). [ಇಬ್ಬಗ್ಗಿ (ಆ ಇರ್ಬಗಿ)] + ಕಳೆ] 

ಇಬ್ಬಗಿಗೈ (ಕ್ರಿ). ಎರಡು ಹೋಳು ಮಾಡು,  ತುಂಡಾಗಿಸು: 
ಆದ್ರಿವಲ್ಲಭನ ತನುವನಿಬ್ಬಗಿಗೈದು ತಾರಕನ ದೇಹಮಂ ಚಿನಕಡಿಯ |35 
ನಿರದೆ ಮಾಡಿತು ಶಾಂಭವಾಸ್ತ್ರಂ (ಚೆಬಪು. ೪೦-೩೧). | 

1 


5 


10 
15 
20 


25 


[ಇಬ್ಬಗ್ಳಿ (ಆ ಇರ್ಬಗಿ) * ಗೈ (ಆ ಕೆಯ್‌,)] 
ಇಬ್ಬಗ್ಗೆ "ಇರ್ಬಗೈೆ' ನೋ. 
ಇಬ್ಬಗೆ "ಇರ್ಬಗೈ' ನೋ. 
ಇಬ್ಬಗೆಗೊಳ್‌ (ಕ್ರಿ). ಎರಡು ಮನಸ್ಸಿನಿಂದ ಕೂಡಿರು; ಮನಸ್ಸು 
ಹಂಚಿ ಹೋಗಿರು. "ಇಬ್ಬಗೆಗೊಳಿಸು' ಪರಾ. i 
[ಇಬ್ಬಗ್ಗೆ (ಆ ಇರ್ಬಗೈ) + ಕೊಳ್‌] | 
ಇಬ್ಬಗೆಗೊಳಿಸು (ಕ್ರಿ). ಎರಡು ಮನಸ್ಸಾಗುವಂತೆ ಮಾಡು: ತಾಯೊ | 
ತಂಗಿಯೊ ಎನಿಪ ಶುಚಿಯ ಸೌಮ್ಯದ ಸೊಬಗು ಪ್ರೇಯಸಿಯ ಕರೆವೊ | 
ಲಾತುರವಡಿಪ ಬೆಡಗು ಈಯೆರಡು ಸಮದ ರುಚಿ ನಿನ್ನನಿಬ್ಬಗೆಗೊಳಿಸೆ 
ಧ್ಕೇಯ ನಿನಗಾವುದೆಲೊ (ಮಂಕುಕ. ೪೫೩). [ಇಬ್ಬಗೆಗೊಳ್‌ + -ಇಸ್ಕು] 


40 


45 


ಕಲೆಗ 


ಇಬ್ಬನಿ 


ಇಬ್ಬಟ್ಟೆ (ನಾ). ಎರಡು ದಾರಿ: ಹರಯೋಗಮಂ ಮಾಡುವಂ ಸ್ಥೂಲ 
ಸೂಕ್ಷ್ಮದೊಳು ಭರಿತನಾಗಿಹ ಶಿವನನಿಬ್ಬಟ್ಟಿಯಂ [ಪಾಠಾಂ. ಶಿವನೀರ್ಬ 
ಟ್ಟಿಯಂ) ಕಟ್ಟ ಹರುಷದಿಂ ಧ್ಯಾನಿಸುತಿಪ್ರಾತನೈಕ್ಕಮಂ ಕೂಡಿ ಶಿನ ತಾ 
ನಪ್ಪನು (ಸಿದ್ಧರಾ. ೩-೧೪). [ಇರ್‌ (ಆ ಎರಡು) + ಬಟ್ಟ] 

ಇಬ್ಬಡಗೆ (ನಾ). - ಇಬ್ಬಡಗಲು: ಕೋಳೂರ ಬಟ್ಟಿಯಿಂ ಪಡುವ 
ಮತ್ತರು ೩೦ ಚಜಗ ಪೊಲದಿಂ ತೆಂಕ ಕರುನಮಾಳದ ಇಬ್ಬಡಗದ ಹಾಳ 
ಮತ್ತರು ೧೧ (ಸೌಇಇ. IX-i, ೧೬೬-೨೭ ; 1099). [?) 

ಇಬ್ಬಡಗಲು (ನಾ). ಬಡಗಲ ಎರಡೂ ಪಕ್ಕ : ಕೆಜಿಯ ಕೆಳಗೆ ಇಬ್ಬಡ 
ಗಲು ಮೊದಲೇರಿಯಲು (ಎಕ. ೩೪, ಆರಸೀ. ೨೧೭-೫೮ ; 1252). 

ಇಬ್ಬಡಗಲಾಗು - ಬಡಗಲ ಎರಡು ಪಕ್ಕಗಳಲ್ಲಿರು: ಧಾರಾ 

ಪೂರ್ಬ್ಬಕಂ ಮಾಡಿ ಕೊಟ್ಟ ಕೆಯಿ ತೆಂಕವೊಲದಲ್ಲಿ ಚಿಕ್ಕಡ್ಡದಾರಿಯಿಂ 
ಬಡಗಲಿಬ್ಬಡಗಲಾಗಿ ಹಿರಿಯಕೋಲ ಮ ೨ (ಸೌಇಇ. 1-1, ೩4೪-೧೪; 
1217). [ಇರ್‌ (ಆ ಎರಡು) + ಬಡಗಲು (ಆ ಬಡಗಲ್‌)) 

ಇಬ್ಬಡಿ, (ನಾ). ಎರಡರಷ್ಟು; ಇಮ್ಮಡಿ: ನಿಬ್ಬರದ ಪುಣ್ಮ ಇಬ್ಬಡಿ 
ಫಲಿಸಿತು ಒಬ್ಬರೇನಜವರು ಶಬ್ದಗಾಗೋಚರ ದರ್ಭಶಯನನಾದ ವಿಜಯ 
ವಿಠ್ಕಲರೇಯ (ತೀರ್ಥಮ. ೨೨೯-೧). [ಆ ಇರ್ಮಡಿ] 

ಇಬ್ಬಡ್ಕಿ "ಇಬ್ಬೀಡೆ' ನೋ. 

ಇಬ್ಬಣ್ಣ (ನಾ). ೧. ಎರಡು ಪಂಗಡ, ಭಾಗ: ಅಭಿಪ್ರಾಯಗಳಲ್ಲಿ 
ಇಬ್ಬಣವಾದೀತು (ಕುಡಿಕೂ. ೪೦); ಇಬ್ಬರೂ ಅಂದ ಮೇಲೆ ಇಬ್ಬಣ 
ಇದ್ದದ್ದೇ; ಇನ್ನೇನು ಆ ಇಬ್ಬಣದಲ್ಲಿಯೂ ಸಹಕಾರವಿರಬೇಕು (ಕಮನೆ. 
೧೪೬) ; ಧರ್ಮದಲ್ಲಿ ಇಬ್ಬಣ ಮಾಡಿದ್ದೀರಿ (ಗಲಿಪ್ರ. ೫೨). ೨. ಉಭಯ 
ಸಂಕಟ; ಪೇಚು: ಅನು ಇಬ್ಬಣದಲ್ಲಿ ಸಿಕ್ಕಿಕೊಂಡ (ರೂಢಿ). 
೩. (ಮದುವೆಯ ಗಂಡು ಹೆಣ್ಣುಗಳ ಕಡೆಯ) ಎರಡು ಪಂಗಡ 
ದವರು: ತಿರುಪತಿಯ ವೆಂಕಟೇಶನ ಸಾನ್ನಿಧ್ಯದಲ್ಲಿ ಮದುವೆ. ಇಬ್ಬಣ 
ದವರೂ ಅಲ್ಲಿಗೇ ಹೋಗುವುದಾಯಿತು (ಇತಿಶ್ರೀ. ೧೨). 

[ಇರ್‌ (ಆ ಎರಡು) + ಬಣ] 

ಇಬ್ಬಣ್ಕ (ನಾ). ಎರಡು ಬಣವೆ (?): ಕದ್ದೂ ಕಡಲೆ ತಿಂದು 
ಇಬ್ಬಾ£ಬ್ಬ3ಣ ಹುಲ್ತಿಂದು ಕದ್ದೂ ಹೋಗನ್ನೆ ಬಸವಯ್ಯ (ಹಳ್ಳಿ ಬಾ. 
೨೯-೧೭). [ಇರ್‌ (ಆ ಎರಡು) + ಬಣ್ಯ ( ಬಣನೆ)) 

ಇಬ್ಬತ್ತಿ (ನಾ). ಎರಡು ಬತ್ತಿ. "ಇಬ್ಬತ್ತಿದೀಪ? ಪರಾ. 

[ಇರ್‌ (ಆ ಎರಡು) ೬ ಬತ್ತಿ] 

ಇಬ್ಬತ್ತಿದೀಪ (ನಾ).“ಎರಡು ಬತ್ತಿಗಳು ಉರಿಯುವ ದೀಪ” (Dupe 
lamp. ಇoಕನಿ). [ಇಬ್ಬತ್ತಿ * ದೀಪ] 

ಇಬ್ಬದಿ "ಇರ್ಬದಿ'. ನೋ. 

ಇಬ್ಬನಿ, ಇಬ್ಬನ್ನಿ (ನಾ). ಮಂಜಿನ ನೀರಿನ ಹನಿ; ಹಿಮ: ಮುಚ್ಚಿ 
ಮುಸು ಕಿದಿಬ್ಬನಿಯ ನುಣ್ಬನಿಗಳ್‌ (ಉದ್ಭಟ. ೪-೩೧); ಬೆರಳುದ್ದಮಾದ 
ನಾರಳ ದಂಟ ಕತ್ತರಿಸಿ ಪಿರಿದು ಮಘಮಘಿಸ ತಿಳಿದುಪ್ಪಮಂ ಹೊಯಿದು 
ಕೊಂಡಿರುಳಿಬ್ಬನಿಯೊಳಿರಿಸಿ ಘಟ್ಟ ಹೆಜಕೆಯಾದುದಂ ತಂದುಕೊಳನೆಗಳನೊ 
ಡೆದು (ಸೂಪಶಾ. ೩-೧೨) ; ಸೂರ್ಯನನ್ನು ಕಂಡ ಇಬ್ಬನಿ ಇಂಗುವಂತೆ 
ನನ್ನ ದುಃಖವೆಲ್ಲಾ ಇಂಗಿಹೋಯಿತು (ಪ್ರತಾಪ. ೪೪). ಇಬ್ಬನ್ನಿ : 
ಉಗಿಯು ಮಂಜು ಮೋಡ ಇಬ್ಬನ್ನಿ ಮಳೆ ಇವುಗಳ ರೂಪದಿಂದ ದೃಷ್ಟಿ 
ಗೋಚರವಾಯಿತೆಂದರೆ (ಮುಂಬಯಿ. ೬-೬೯) ; ಚಳಿಗಾಲದಲ್ಲಿ ನಾಲ್ಕು 
ತಿಂಗಳು ಇಬ್ಬನ್ನಿಯ ಸಹಾಯದಿಂದ ಬೆಳೆಯುವಲ್ಲಿ (ಕೃಷಿಪ್ರ. ೧೫೬) ; 
ಘನವಾದ ಕಾನನದ ಭೂಭಾಗದಲ್ಲಿಬ್ಬನ್ನಿ ಸುರಿವಂತೆ (ರಘುವಂ, ೧೭೬); 
ಇಬ್ಬನ್ನಿ ತೊಳೆದರೂ ಹಾಲುಮೆತ್ತಿದಾ ಕವಳಿ ಕಂಟಯಾ ಹಣ್ಣು 


Kk 
(ನಾದಲೀ. ೫೮-೧೫). [ಈರ್‌ (< ನೀರ್‌) + ಪನಿ) 


ಇಬ್ಬನೆ ೭೮೨ 

ಇಟ್ಟನೆ(ನಾ). ಒಂದು ಜಾತಿಯ ಗಿಡ (ಮೈಣಗ. ೨೩-೪೧೮). [2] 

ಇಬ್ಬನ್ನಿ “ಇಬ್ಬನ್ಕಿ' ನೋ. 

ಇಬ್ಬರ್‌ "ಇರ್ವರ್‌' ನೋ. 

ಇಬ್ಬರಿ "ಇರ್ಬರಿ? ನೋ. 

ಇಬ್ಬರು "ಇರ್ವರ್‌' ನೋ. 

ಇಬ್ಬಳೆ (ನಾ). ಎರಡು ಬಳ್ಳದ ಒಂದು ಅಳತೆ : ತಿಲಂ ನಿಸ್ತೈಲಮಾ 
ಗಿರ್ಪೊಡೊಬ್ಬಳ ಮೇಣಿಬ್ಬಳಮೆಣ್ಣೆಯಪ್ಪೊಜೆ (ಲೋಕೋಪ. ೪-೫೭); 
ಎಣ್ಣೆ ಹತ್ತುಕೊಳಗದ ಇಬ್ಬಳ ಪಳವಳಿಗೆಯ ಪಕ್ವಾನ್ನಕ್ಕೆ ಕೊಳಗ ಹತ್ತು 
(ಎಕ. 111, ತಿರುಮ. ೧೦೧-೫೮ ; 1276); ನಿಚ್ಚಲಾರ್ಜಿಸಿ ತಂದ ಭತ್ತವು 
ವೆಚ್ಚಕಿಬ್ಬಳವಾಗೆ ಕುಂದವು ಹೆಚ್ಚವದಲೂಂ ಜಂಗಮಾವಳಿಗೊಲಿದು 
ಮಾಡುತ್ತ (ಬಸಪು. ೨೯-೯); ಉಪರಿಗೆಯೆಂಟುನೂಜವೇ ಪಾತ್ರವಿನಿ 
ವಿಬ್ಬಳಂ ದ್ವಿಗುಣಿಸಲ್ಕೈ ವತ್ತಯೇಳು ಸಾವಿರದ ಅರ್ನೂಖಾದೊಡಂ 
(ನೀತೈಪು, ೭-೧೦-೬೨). [ಇರ (ಆ ಎರಡು) * ಬಳ್ಳ (೮ ಬಳ್ಳ)] 

ಇಬ್ಬಳಕ್ಕಿ (ನಾ). ಎರಡು ಬಳ್ಳ ಅಕ್ಕಿ: ಪರಿಚಾರಕಮೊಳ್ಳೆ ಯಂಗಿಬ್ಬಳ 
ಕ್ಸಿಯ ಕೂಳಯಿಕ್ಳಂಡುಗ ಗದ್ದೆ (ಎಕ. ೪, ಹಾಸನ. ೬೬-೪೮ ; 1170). 

[ಇಬ್ಬಳ + ಅಕ್ಲಿ] 

ಇಬ್ಬಳಮೂಲೆ (ನಾ). ಎರಡು ಬಳ್ಳೆದ ಮೂಲೆ (?): ನಾನಾಧಾನ್ಯ 
ಯೀರಾಯ ಪ್ರತಿಖಂಡುಗ ಒಂದಕ್ಕೆ ಇಬ್ಬಳಮೂಲೆಯ ಸ್ವಾಮ್ಯದ 
ವಿವರ (ಎಕ. ೪, ಬೇಲೂರು. ೭೫-೭೮ ; 1382). [ಇಬ್ಬಳ * ಮೂಲೆ ?] 

ಇಬ್ಬಳಿಗೆ (ನಾ). (ದಕ. ಪ್ರಾದೇ) ಎರಡು ಬಳ್ಳದ ಅಳತೆ, ಪಾತ್ರೆ : 
ಇಬ್ಬಳಿಗೆ ಭೂಮಿ ಒತ್ತೆ ಕೊಡು (ರೂಢಿ). [ಇಬ್ಬಳ + -ಇಗೆ] 

ಇಬ್ಬಾಗೆ "ಇರ್ಭಾಗ' ನೋ. 

ಇಬ್ಬಾಣಿ (ನಾ). (?) : ಮಧ್ಯಾಹ್ನ ಮಳೆ ಹೊಯ್ದು ಇಬ್ಬಾಣಿ ಕೆರೆ ತುಂಬಿ 
ಮಗ್ಗು ಕಸ್ತೂರಿ ತೆರೆ ಹೋದು (ಹುಟ್ಟಿಹ. ೪೧). (?] 

ಇಜ್ಬಾಯ್‌ ಇರ್ಬಾಯ್‌ ' ನೋ. 

ಇಜ್ಬಾಯ "ಇರ್ಬಾಯ'ನೋ. 

ಇಬ್ಬಾಯಿ "ಇರ್ಬಾಯ್‌' ನೋ. 

ಇಬ್ಬಾಯಿಹಕ್ಕಿ (ನಾ). ಎರಡು ಬಾಯಿಗಳುಳ್ಳ ಹ ಕೈ; ಗಂಡ 
ಭೇರುಂಡ (8). [ಇಬ್ಬಾಯಿ (ಆ ಇರ್ಬಾಯ್‌) * ಹಕ್ಕಿ (ಆ ಪಕ್ಕಿ) 

ಇಬ್ಬಾರ (ನಾ). ತಿಗಳರ ಭಾಷೆ: ತಿಗಳರು -ಇವರು... ತಮಿಳನ್ನು 
ಹೋಲುವಂಥ ಇಬ್ಬಾರವೆಂಬ ಭಾಷೆಯನ್ನಾಡುವರು (ಕಭಾಗೆ. ೧೪೪). [?] 

ಇಬ್ಬಾಲೆ (ನಾ). ಒಂದು ಜಾತಿಯ ಮರ: ಸಾಲ ಬಕುಳ ಕರಂಜ 
ಕಮ್ಮರ ಬೇಲ ಬೇವಿಚ್ಛಾಲೆ [ಪಾಠಾಂ. ಬ್ಬಡಲೆ, ಪ್ಪೆಡೆ, ಬ್ಬೀಡೆ, ಬೃಟ್ಟಿ] 
ತೇಗರುಟಾಳ ತಂಡಸ ತಡಸಿ ತಗ್ಗಿಲು ತದಿಕು... ಮೊದಲಾದ ವನಭೂ 
ಜಾಳಿಯಲಿ (ತೊರರಾ. ೬-೧೮-೧೮). [?) 

ಇಬ್ಬಿಡ (ನಾ). ಒಂದು ಮರದ ಹೆಸರು: ಇಬ್ಬಿಡದ ಮರದ ತಿಗುಡು, 
ಮೇಷಶೃಂಗಿಯ ಮರದ ತಿಗುಡು, ಕೆಂಬಲಿಯ ತಿಗಡೆ . . . ಇಷ್ಟು 
ಔಷಧಿ ಸಮನಾಗಿ ಕೂಡಿ (ವಿವೈವಿ. ೧೫೨). [7] 

ಇಬ್ಬಿದಿರು (ನಾ). ನೀರಿನಲ್ಲಿ ಬೆಳೆಯುವ ಬಿದಿರು ; ಲಾಳದಕಡ್ಡಿ (?) 
(ಮೈ ಔಗಿ. ೫೯-೧೧೮೨). [ನ ಈರ್‌ ಆ ನೀರ್‌ + ಬಿದಿರು (ಆ ಬಿದಿರ್‌,)] 

ಇಬ್ಬೀಡು (ನಾ). ಎರಡು ಬೀಡು; ಎರಡು ಸಾರಿ ಕಾಯಿ ಬಿಡು 
ವುದು: ಕಬ್ಬಕ್ಕಿ (ನೇ) ಬಾಯ ಬಿಡುತಾನೆ ಇದ್ಬೀಡ ಗಬ್ಬದಾ ಹೊಂಬಾಳೆ 
ನಡುಗ್ಯಾವೆ (ನಾಪದ. ೧೮). (ಇರ್‌ (ಆ ಎರಡು) + ಬೀಡ್ಕು] 

ಇಬ್ಬೀಡೆ, ಇಬಟಿ, ಇಬಡಿ, ಇಬ್ಬಡ್ಮಿ (ನಾ). ಬೀಟಿಮರ : ಬದರಿ 
ಬೆಳಲಿಬ್ಬೀಡೆ [ಪಾಠಾಂ. ವಿಬ್ಬೇಡ] ಬಿಗ್ಗುಲಿ ಬಿದಿರು ಬೆಳಲರುಟಾಳವಿವು | ಆ 
ನೋಡಿದಿರಿನಲಿ ಭಕಿ ನೆ ಮಹೀಜಗಳರಸಿ (ತೊರರಾ. ೩-೧-೨೬) ; 


10 


25 


35 
| 
A 


ಇಭೆಘಟಿ 


ಕಿಕ್ಕಿಜಕಿವ ಮಾವು ಮಾದಳನಿಕರ ಬೀಳಲಿಬ್ಬೀಡೆ ಘನ ಸೋವೆವರ್ಗಾ 
(ಕುಕ್ಕಾಂಗ. ೧೦-೩). ಇಬಟಿ: ಜಾಲಿ, ತೇಗು, ಮತ್ತಿ, ಹೊನ್ನೆ, ಇಬಟಿ 
ಮುಂತಾದ ಇಮಾರತೀಕೆಲಸಕ್ಕೆ ಬರುವ ಮರಗಳು (ಮುಂಬಯಿ.೬-೨೭೬). 
ಇಬಡಿ (8). ಇಬ್ಬಡ್ಕಿ (೪). [ದೇ. ॥ ತೆಲು. ಇಬ್ಬಡ, ಇಬ್ಛೆಡ] 
ಇಬ್ಬುಡ್ಲು (ನಾ). ಒಂದು ಬಗೆಯ ಸೌತೆ ಅಥವಾ ಕಲ್ಲಂಗಡಿ ಬಳ್ಳಿ 
(ಕಿ). *ಇಬ್ಬುಳ್ಳೆ' ಪರಾ. (+ ತುಳು. ಇಬ್ಬುಡ್ಳು] 
ಇಬ್ಬುಡ್ಲು ಬಳ್ಳಿ (ನಾ). ಸೌತೆ ಅಥವಾ ಕಲ್ಲಂಗಡಿ ಬಳ್ಳಿ (8). 
(ಇಬ್ಬುಡ್ಲು + ಬಳ್ಳಿ] 
ಳ್ಳ (ನಾ). “ಸಿಹಿಸೌತೆ” (ಬಾಳಿಗ. ಕೋಶ); ಮಳೆಗಾಲಕ್ಕೆಂದು 
ಗಿನ ಒಲಿಯಲ್ಲಿ ಸುತ್ತಿ ಅಡ್ಡಬಿದಿರಿಗೆ ಕಟ್ಟಿದ್ದ ಸೌತೆ, ಮುಳ್ಳು ಸೌತೆ, 
ಇಬ್ಬುಳ್ಳೆ, ಕುಂಬಳಕಾಯಿಗಳನ್ನು ಬಿಡುವಂತಿದ್ದಿಲ್ಲ (ಬಾಳಿಗ. ೨೯). [1] 
ಇಬ್ಬೆ (ನಾ). ಕುಟ್ಟುವಾಗ ಒರಳಿಗೆ ಒಂದು ಸಲ ಇಡಿಯುವಷ್ಟು ; 
ಒಬ್ಬೆ: ಒಂದಿಬ್ಬೆ ಕುಟ್ಟುವಾಗ ಒಬ್ಬಣ್ಣನುಣಬಂದ . . . ಎರಡಿಬ್ಬೆ ಮಾಡಿ 
ದರೆ ಕಡಿನುಚ್ಚು ಆದಾವು... ಒಂದಿಬ್ಬೆ ಮಾಡಿದರೆ ಕುರುಡಕ್ಕಿ (ನಾಪದ. 
೮೯). "ಒಬ್ಬೆ? ಪರಾ. [ಆ ಒಬ್ಬೆ ?] 
ಇಚ್ಬೆರಳ್‌ "ಇರ್ಜೆರಲ್‌' ನೋ. 
ಇಬ್ಬೆರಳು "ಇರ್ಬೆರಲ್‌ ನೋ. 
ಇಬ್ಭಾಗ "ಇರ್ಭಾಗ' ನೋ. 
ಇಬ್ಬಾಗಿಸು (ಕ್ರಿ). ಎರಡು ಭಾಗವಾಗಿಸು, ಹೋಳಾಗಿ ಸೀಳು: 
ಆಡೆಕೆಯ ಬಾಗಿಸಿ ಪಸೆ ಇಬ್ಭಾಗಿಸಿ (ಕಎಫ. ೨೮) ; ಮೈ ನರಗಳೆಲ್ಲ ವೂ 
ಮಾಂಸವನ್ನು ಇಬ್ಭಾಗಿಸಿಕೊಂಡು ಹೊರಬಂದಂತಾಯತ್ತು (ಕಾವೇರಿ. ೩೬). 
[ಇಬ್ಭಾಗ (ಆ ಇರ್ಭಾಗ) * -ಇಸ್ಕು] 
ಇಬ್ರೀಯೆ (ನಾ). ಹೀಬ್ರೂ ಜನಾಂಗ ಭಾಷೆ. "ಇಬ್ರೀಯ 
& ಭಾಷೆ > ಪರಾ. [ಇ ಇಂ. Hebrew] 
ಇಬ್ರೀಯಭಾಷೆ (ನಾ). ಹೀಬ್ರೂ ಭಾಷೆ: ಗೊಲ್ಗೊಥಾ (6018018) 
ಎಂಬ ಇಬ್ರೀಯ ಭಾಷೆಯ ಶಬ್ದದ ಅರ್ಥ ತಲೆಬುರುಡೆಯ ಸ್ಥಳ 
(ಗೊಲ್ಗೊಥಾ. ೧೮). [ಇಬ್ರೀಯ + ಭಾಷೆ] 
ಇಭೆ (ನಾ). ೧. ಆನೆ; ಗಜ: “ಮಾತಂಗ, ದ್ವಿರದ ದ್ವಿಪಃ... ಗಜಃ 
ಎಎ. (ಭಃ... ಹಿಂಧುರಃ- ಈ ೧೪ ಆನೆಯ ಪೆಸರ್‌” (ಹಲಾಯು. 
೩೬-೬೧); ಎರಡಿಭಮನೇಜಸಿ ಕಾರ್ತಸ್ವರದೆರಡುಂ ಕೆಲದೊಳಿಕೆ ನಿಷಂದಿ 
ಗಳ್‌ (ಸುಕುರ್ಮ್ಯಾ-೭೭). ೨. [ಕಾವ್ಯವಿಸಾ]ಒಂದು ಶಬ್ದಾಲಂಕಾರ; 
ಚಿತ್ರಕಾವ್ಯದಲ್ಲಿ ಒಂದು ಬಗೆಯ ಬಂಧ; ಆನೆಯ ಆಕೃತಿಯನ್ನು 
ಬರೆದು ಅದನ್ನು ತುಂಬುವಂಥ ಪದ್ಯುರಚನೆ: ಶರಶೂಲಚಾಪ ಚಕ್ರಾಸಿ 
ರೂಪನಿಭರಥ ತುರಂಗ ಪದಗತಪಾಠಂ ಮುರಜಂ ಗೋಮೂತ್ರಿಕೆ ಪುಸ್ಕರ 
ಮರ್ಧಭ್ರಮಣ ಸರ್ವತೋಭದ್ರಂಗಳ್‌ (ಕಾವ್ಯಾವ. ೫೬೯). ೩. ಒಬ್ಬ 
ರಾಕ್ಷಸನ ಹೆಸರು; ಗಜಾಸುರ. "ಇಭದೈತ್ಯು' ಪರಾ. [ಸಂ] 
ಇಭಗತಿ (ನಾ). ೧. ಆನೆಯ ಗತಿ, --ನಡೆ. ೨, ಆನೆಯಂತೆ ನಡೆ 
ಯುಳ್ಳ ವ್ಯಕ್ತಿ: ನಭಭರಂಗಳವೊಂದಿಕೆ ಪಾದದೊಳ್‌ ಶುಭಕರಂ ಯತಿ 
ನಿಲ್ತಿರೆ ರಂಧ್ರದೊಳ್‌... ಆದುದಿಂದಿಭಗತೀ ದ್ರುತಪೂರ್ವವಿಲಂಬಿತಂ 
(ಛಂದೋಂಬು. ೨-೭೫). [ಇಭ* ಗತಿ] 
ಇಭಗಮನೆ (ನಾ). ಆನೆಯಂತೆ ನಡೆಯುಳ್ಳವಳು : ಇಭಗಮನೆ ಹರಿಣ 
ಲೋಚನೆ ಶುಭಲಕ್ಷಣೆ . . . ತ್ರಿಭುವನದೊಳ್‌ ಫೋಲ್ವರೊಳರೆ ಲಕ್ಷ್ಮೀ 
ಮತಿಯಂ (ಎಕ. 11, ೧೨೮-೨೩ ; 1121). (ಸಂ. ಇಭಗಮನಾ] 
ಇಭಘಟ (ನಾ). ೧. ಆನೆಗಳ ಸಮೂಹ. ೨.. ಆನೆಗಳ ಪಡೆ; ಗಜ 
ಸೈನ್ಯ: ಉಭಯಾಬ್ಕಿರವದಿನಿಭಘಟಿಯಿಭಘಟಿಯೊಳ್‌ . . . ಇದು 
(ಕಾಂತಿಪು. ೬-೮೨). [ಇಳ + ಘಟಿ] 


ಇಬ್ಬು 
ತೆಂ 


ಇಭತತಿ ೭೮೩ ಇಮಾನಿ 


ಇಭತತಿ (ನಾ). - ಇಭಘಟಿ ೧ : ಆರಿಬಲವನಿಡೆ ಮುಗ್ಗಿ ಕೆಡೆದುದು ತುರಗ ಇಭಾಕರೋಹಳಕ (ನಾ). ಆನೆಯನ್ನು ಹತ್ತುವವನು; ಆನೆಯ ಸವಾರ 

ವಜಿಗಿಜಿಯಾದುದಿಭತತಿಯುರುಳಿದುವು ಹೊರಳಿದುವು ಹೂಣಿಗರಟ್ಟಿ ತಾಮುಂ ಪೊಣರ್ದರಿಭಾರೋಹಕರ್‌ ವಿಳಾಸದಿನಾಗಳ್‌ (ರಾಜಶೇ. 
Mh ದ್ರೋ. ೬-೫೫). [ಇಭ + ತತ್ತಿ] ೧೩-೮೬). [ಇಭ + ಆರೋಹಕ] 

ತ್ಯ (ನಾ). ಗಜಾಸುರೆ: ಅರರೆ ಹರನಿಭದೈತ್ಶನಂ ಸಂಹರಿಸಿ al ಇಭಾಸುರ (ನಾ). - ಇಭದೈತ್ಯು: ಭಾಸುರೋನ್ನ ತಭಾಸಯುತ ಶೋಭಾ 

pS ನಲಿ (ಬಸಪು. ೨೧-೪೩). [ಇಭ + ದೈತ್ಯ) ils ಸನಾತನ ನೂತನಾಂಗನಿಭಾಸುರಾಜಿನವಾಸನಾ ಕೈ ಲಾಸವಾಸದಲಿ (ಬಸಪ್ಪ. 


ಇಭನಗರ (ನಾ). ೧. ಕುರುಕುಲದ ರಾಜಧಾನಿಯಾ | ೧-೪೫). [ಇಭ + ಅಸುರ] 
ಹಸ್ತಿನಾವತಿ: ಇಭನಗರದೊಳ” ಕುಂತಿ ಪಾರ್ಥಂ ಬಿಳ್ಹ ದಿನದಿರುರ | | ಇಳಿ (ನಾ). ಹೆಣ್ಣಾನೆ; ಪಿಡಿ (8). [ಸೆಂ. ಇಭೀ] 
ಕಂಡಳತ್ಕಂತ ಭೀಕರದ ಕನಸಂ (ಜೈಮಿಭಾ. ೨೪-೪೬). ೨. ಈಗಿನ | ಇಭೇಂದ್ರ (ನಾ). ಆನೆಗಳ ಒಡೆಯ ; ಆನೆಯ ಹಿಂಡಿನಲ್ಲಿ ಮುಖ್ಯ 
ಆನೆಗೊಂದಿ ಎಂಬ ಊರು. (ಇಭ + ನಗರ] ವಾದುದು ; ಸಲಗ: ಇಭರಿಪುವಂ ತಕ್ಕಲಾವಿನೆಗಂ ನೊಂದು ನಿಂದು 


ಇಭಪತಿ (ನಾ). ಆನೆಗಳ ಒಡೆಯ; ಶ್ರೇಷ್ಠ ವಾದ ಆನೆ: ಒರ್ಕೋಲ್‌ |10 ಕೊಂದುದಿಭೇಂದ್ರಂ (ಶಾಂತಿಪು. ೨-೧೦೬). [ಇಭ + ಇಂದ್ರ] 
ಫೊರಜಿಗೆ ಬಗೆವೊಡೆದಿರ್ಕುಂ ನಟ್ಟು ಗಿಯೆ ಗಣಪನಂತಿಭಸತಿ ಕುಳ್ಳಿರ್ಕುಂ| |ಇಭೇಂದ್ರಶಿಕ್ಷೆ (ನಾ). ೧. ದೊಡ್ಡ ಆನೆಗಳನ್ನು ಪಳಗಿಸುವುದು. 


(ಕಾಂತಿಪು. ೩-೨೭) ; ಇಭಪತಿಯನೇಆ ವೈಶ್ಯ ಪ್ರಭು ಪೊನ್ನಂ ರಾಶಿಮಾಡಿ ೨. ಆಸೆಗಳನ್ನು ಪಳಗಿಸುವ ವಿದ್ಯೆ; ಗಜಶಾಸ್ತ್ರ : ಭರತಾಭ್ಯಾಸಮಿ 

ರಾಗದೆ ನೋಡುತ್ತೆ (ಜೀವಸಂ. ೧೦೫-೩೧). [ಇಭ+ ಪತ್ಚಿ) ಭೇಂದ್ರಶಿಕ್ಷೆ... ಎಂಬಿನಿತಆಕೊಳಂ ಪಡೆದನತಿಗಕಲಮಂ (ಪುಷ್ಪಪು. 
ಇಭಪುರ (ನಾ).- ಇಭನಗರ ೧: ರಾಯನಾಜ್ಞೆಯೊಳಿಭಪುರದ ಹೊಜಗಾ ೪೨೫೯, 1 [ಇಭೇಂದ್ರ * ಶಿಕ್ಷ] 

ಯತದ ಭೂಮಿಯಲಿ ವಾಸ್ತುವಿಧೇಯವೆನಲಳವಡಿಸಿದರು ಹನ್ನೆ ರಡು 15 ಇಭ್ಯ (ಗು). ೧. ಆನೆಗಳಿಗೆ ಸಂಬಂಧಿಸಿದ. (ನಾ). ೨. ಆನೆಗಳ 

ಯೋಜನವ (ಕುವ್ಯಾಆ. ೭-೧೩)- [ಇಭ + ಪುರ್ಮ) | ಸತ ಬಧಿರಿತ ಸಮಸ್ತದಿಕ್ತ ಟಿಮಧರಿತ ಸರ್ಮ್ವೇಭ್ಯ [ಪಾಠಾಂ. ಭ] 
ಇಭೆಮುಖ (ನಾ). ೧. ಆನೆಯ ಮುಖ. ೨. ಆನೆಯ ಮುಖವುಳ್ಳ ಗರ್ಜಿತಂ ಕ್ಷುಭಿತಾಂಭೋವಿಧಿಸಲಿಲಂ ಪರೆದುದು ಭಕನ ಡನ ಪಟು ಪಟಹ 

ವನು; ಗಜಾನನ; ವಿಘ್ನೇಶ್ವರ: ಇಭಮುಖಾರ್ಚನೆಯಂ ನವಗ್ರಹದ | ಕಹಳ ಭೇರೀರಭಸಂ (ಪಂಸಭಾ. ೧೨-೧೭೧). ೩. ಐಶ್ಚರ್ಯವಂತ; 

ಪೂಜೆಯಂ ವಿಭವದಿಂ ಮಾಡಿ (ಜೈ ಮಿಭಾ. ೮-೧೧). [ಇಭ + ಮುಖ) ಶ್ರೀಮಂತ: “ಆಢ್ಮಃ,: ಸಮೃದ್ಧ, ಧನವಾನ್‌, ಇನಃ, ಇಭ್ಯಃ, ಧನೀ, 
ಇಭರಿಪು (ನಾ). ಆನೆಯ ಶತ್ರು; ಸಿಂಹ: ಇಭರಿಪುವಂ ತಕ್ಕಲ್‌ವಿನೆಗಂ |20, ಈಶ್ವರಃ - ಈ ೭ ಧನವಂತೆಂ” (ಹಲಾಯು. ೫೯-೨೦೧). ೪. ವರ್ತಕ; 

ನೊಂದು ನಿಂದು ಕೊಂದುದಿಭೇಂದ್ರಂ (ಶಾಂತಿಪು. ೨-೧೦೬). ವೈಶ್ಯ. "ಇಭ್ಯಕುಲ' ಪರಾ. [ಸಂ.] 

[ಇಭ + ರಿಪು] | | ಇಭ್ಯಕುಲ (ನಾ). ವೈಶ್ಯ ಕುಲ; ವರ್ತಕ ವಂಶ: ಪುಣ್ಮಭಾಜನನನ 

ಇಭವಕ್ರ್ರ (ನಾ). - ಇಭಮುಖ ೨: ಇಭವಕ್ರನೀಕೃತಿಗಜಸ್ತ್ರಂ ಮಾಳ್ಕೆ ; ಪೂರ್ವಮನ್ಮ ಥನನಿಭ್ಯಕು ಲಾಂಬರತಿಗ್ಮರೋಚಿಯಂ ತನಯನನಂದೆ ಪೆತ್ತ 

ನಿರ್ವಿಫ್ಮಮಂ (ಶಬಶಂ. ೧-೭). [ಇಭ * ವಕ್ರ] ವೋಲ್‌ (ಸುಕುಮಾ. ೧೦-೪); ಹಾ ವಿಳೆಸದಿಭ್ಮಕುಲ ಪದವಿಯೊಳ್‌ 
ಇಭವಿಷ್ವೇಷಿ (ನಾ). - ಇಭರಿಪು: ಇಭವಿದ್ವೇಷಿಗೆ ವಿಕ್ರಮಂ ಪರಿದಳ |25| ನಿಂದನೇ (ಜೀವಸಂ. ೧೧೯-೬೪ ರ). [ಇಭ್ಯ * ಕುಲ] 

ನ್ಮಂದಾರಪುಷ್ಪಕ್ಕೆ ಸೌರಭಂ . . . ಸಾಜಂ (ಶಾಂತಿಪು. ೧೧-೯೪). | ಇಭ್ಯಾನ್ವ ಯೆ (ನಾ). ಇಭ್ಯ ಕುಲಕ್ಕೆ ಸೇರಿದವನು: ಇಭ್ಯಾನ್ವಯ 

(ಸಂ. ಇಭವಿದ್ವೇಷಿನ್‌ (ಇಭ + ವಿದ್ವೇಷಿನ್‌')] | | ನಾಗಿಯುಮತ್ಕು ದಾತ್ತ ವಂಶಪ್ರಿಯನಂತಾ ಸೂರದತ್ತಂ (ಸುಕುಮಾ 

ಇಭವೈರಿ (ನಾ). - ಇಭರಿಪು: ಕರಿಗಳಂ ಗೆಲ್ಪನಿತಜಕೊಳಿಭವೈರಿ; ೯-೮೧). [ಇಭ್ಮ * ಅನ್ವಯ] 

ಶರಭಮಂ ಗೆಲ್ವಪುದೇ (ಸಂರಾಮಾ. ೧೦-೨೩೪). [ಇಭ + ವೈರಿ] ಇಮನೆ "ಇಮ್ಮನ್ಕೆ” ನೋ. 


ಇಭಶಿಕ್ಸಕ (ನಾ). ಆನೆಗಳನ್ನು ಪಳೆಗಿಸುವವನು; ಮಾನಟಗ : | 
ನೆರೆದಿಭಶಿಕ್ಷಕರ್‌ ಕಲಿಸಲೇರ್ವೆಸನಂ ಕಲುತಿರ್ಪ ರ ಇ! 


0! ಇಮರಿಸು (ಕ್ರಿ). ಇಮರುವಂತೆ ಮಾಡು ; ಆರಿಸು; ಒಣಗಿಸು (1). 
[ಇಮರು * -ಇಸ್ಕು] 


.- ಓಪ್ಪುಗುಂ (ಜಗವಿ. ೨-೧೭). [ಇಭ * ಶಿಕ್ಷಕ) ಇಮರು, ಇಮಿರು, ಇಮುರು (ಕ್ರಿ). ೧. ಒಣಗು ; ಆರು; ಇಂಗು; 
ಇಭಶಿಶು (ನಾ). ಆನೆಯ ಮರಿ: ಸಲ್ಲಕೀಪಲ್ಲವಮಿಭಶಿಶುವಂ ಕೊರ್ಪಿಸೆ | ಬತ್ತು: ಮೊಳಉದ್ದ ನೀರು ನಿಂತು ಆ ನೀರು ಅಲ್ಲಿಯೇ ಇನುರಿ 
(ಪುಷ್ಪಪು. ೫-೬೯). [ಇಭ + ಶಿಶು) ಕೊಳ್ಳುವುದರಿಂದ (ಕೃಷಿಪ್ರ- ೩೮) ; ಬತ್ತದೆ ಉಳಿದಿದ್ದ ಸ್ವಲ್ಪ ಆಸೆಯೂ 


ಇಭೆಸ್ಕೂಲತೆ (ನಾ). ಆನೆಯಂತೆ ಸ್ಫೂ ಲವಾಗಿರುನಿಕೆ: ಇಭ | 85 
ಸೂ ಲಿತೆಯೆನಾಂತೊಡಂ ಚಕಿತಹರಿಣನ ಚಲಚ್ಛರಣವೈಖರಿಯಿಂದೆ . 
ಮೆರೆಯುತಿರ್ದನು ನಿಶಾಚರಂ (ಶ್ರೀರಾಮಾ. ೪೫೭-೩೩೨). 


| 

I 

| ಈ ಸುದ್ದಿಯಿಂದ ತೀರ ಇಂಗಿತು, ಇಮರಿ ಹೋಯಿತು (ಚಿಕರಾ. ೩೫೯); 
|. ಅವರ ಭಯ ಇಮರಿಹೋಯಿತು (ಪುನರು. ೬). ೨. ಕಳೆಗುಂದು; 
4 ಕ್ಷಯಿಸು (ಉಕ). ಇಮಿರು : ೧. ಕರಿಯ ಗುಡ್ಡೆ ಬೆಳ್ಳಗಾಗುವುದು 
| 

| 

| 

| 

| 

| 


[ಇಭ * ಸ್ಥೂಲತೆ] ಇಲ್ಲವೇ ಒಡೆದು ಕಣ್ಣು ಇಮಿರಿ ಹೋಗುವುದು (ನಿಮ್ಮ ದೃ. ೧೧೧): 
ಇಭಹಸ್ತ (ನಾ). ಆನೆಯ ಸೊಂಡಿಲು: “ಇಭಹಸ್ತಂ ಭೇಕ ಶುಂಡಾಂ ಇಮುರು : “ಒಣಗು ; ಉಮರು; ಇಂಗು” (ಜಾನಕೋ. ೧೭). 
(ದೇ. ॥ ತೆಲು. 'ಇವುರು, ಇಮುರು) 


ಇಭಾಂತಕೆ (ನಾ). ಆನೆಗಳನ್ನು ಕೊಲ್ಲುವಂಥದು; ಸಿಂಹೆ: ವಿಲಯ 
ಮೃತ್ಯು ವಂತೆ ತವೆಕೊಂದುದು ನಡತ ಎಂದಕ (ರಾಜಶೀ. 
೫-೧೧೯). [ಇಭ + ಅಂತಕ] 

ಇಭಾಯಿತೆ (ನಾ). ಹಸ್ತಿನಿ ಜಾತಿಯ ಹೆಂಗಸು: ಹರಿಣಿ ಅಶ್ವಿನಿ; 


ಇಭಾಯಿತೆಯರೆಂಬ ತ್ರಿವಿಧ ಪರಿಮಾಣ ಪ್ರಮದೆಯರಿಂ (ವಿವೇಕ. ೨೨೯). 
"ಇಬಿಕೆ' ಪರಾ, [ಸೆಂ. ಜಾ 


ಇಮಾನಿ (ನಾ). ೧. (ಉಕ). ವಿಶ್ವಾಸ; ನಿಷ್ಠೆ; ನಂಬಿಕೆ: ಈಟು 

i ವರ್ಷ ಈ ಮನ್ಮಾಗ ಇಮಾನೀಲೆ ನೌಕರಿ ಮಾಡಿದೆ. ಕೆಳಗೆ ಬಿದ್ದ ಒಂದು 
ಕೊಟ್ಟ ಚೂರು ಸೈತ ತಗೊಂಡಿಲ್ಲರಿ (ಧನಂಜ. ೪೫). ೨. ವಿಶ್ವಾಸಪಾತ್ರ: 
ಅವನಂತಹ ಸಂಭಾವಿತ ಹಾಗೂ ಇಮಾನೀ ಸೇವಕನನ್ನು ನಾನೆಲ್ಲಿಯೂ 
ನೋಡಿಲ್ಲ (ಹಂಸಾ. ೭೫); ಗೊ ಪೀಚಂದ್ರನು ಬಹಳ ಇಮಾನಿ 
(ಅಂಬಳೆ, ೧೦೪). (+ ಅರ. ಈಮಾನ್‌) 


| 

| 
ಹಿತಂ (ನಾನಾರ. ೧೩೨). [ಇಭ + ಹಸ್ತ) 140: 

| 


45! 


ಇಮಾರತಿ 


ಇಮಾರತಿ "ಇಮಾರತು' ನೋ. 
ಇಮಾರತೀಕೆಲಸ (ನಾ). ಕಟ್ಟಡದ ಕೆಲಸ: 
ಬರುವ ಮರಗಳು (ಮುಂಬಯಿ. ೬-೨೭೭). 
[ಇಮಾರತಿ (೮ ಇಮಾರತು) * ಕೆಲಸ] 


ಇಮಾರತೀ ಕೆಲಸಕ್ಕೆ 


ಇಮಾರತು, ಇಮಾರತಿ (ನಾ). ಭಾರಿ ಕಟ್ಟಡ; ಮಹಲು: ಈ ಶಿಲೆ| 5 


ಗಳನ್ನು ಇಮಾರತಿನಲ್ಲಿ ಇದುವರೆಗೆ ಯಾರೂ ಉಪಯೋಗಿಸಿಲ್ಲವೆಂಬುದು 

ಆಶ್ಚರ್ಯವು (ಕಭಾಗೆ. ೩೦) ; ವಿಜಾಪುರದೊಳಗಿನ. .. ದೊಡ್ಡ ದೊಡ್ಡ 

ನಾಮಾಂಕಿತ ಇಮಾರತುಗಳು ಅವರ ಕಾಲದಲ್ಲಿ ಆದವು (ಮುಂಬಯಿ. 

ಖಾನಾಪುರ ತಾಲೂಕಿನಲ್ಲಿ ದೊರೆಯುವ ಬಿರುಸಾದ ಶೀಣೇ 
ಕಲ್ಲುಗಳು ಇಮಾರತಿನ ಕೆಲಸಕ್ಕೆ ಬರುತ್ತವೆ (ಬೆಳವ. ೩೫) ; ಅದೊಂದು 
ವಿಶಾಲವಾದ ಕಟ್ಟಿಡ, ಭವ್ಮವಾದ ಇಮಾ ರ ತು (ಮುಗಿಮ. ೨೦). 
ಇಮಾರತಿ : ವಾಗಿನಗಟ್ಲಿ ಇಟ್ಟಂಗಿ, ಸುಣ್ಣ, ಇಮಾರತಿಯ ಕಟ್ಟಿಗೆ... 
ಬರಹತ್ತಿದವು (ಮುಳ್ಳುಬೇ. ೧೭) ; ಕೆಲವು ಇಮಾರತಿಗಳು (ದೇವಾಲಯ 
ಗಳು) ಶಿಲಾಲೇಖಗಳು ಇವುಗಳ ಆಧಾರದಿಂದ... ಪ್ರಸಿದ್ಧವಾಗಿದ್ದಂತೆ 
ಕಂಡುಬರುತ್ತದೆ (ವಿವರ್ಣ. ೬). [«- ಮರಾ. ಅರ. ಇಮಾರತ್‌] 

ಇನಿಂರು "ಇಮರು' ನೋ. 

ಇಮುರು "ಇಮರು? ನೋ. 

ಇಮೆ (ನಾ). ಕಣ್ಣಿನ ರೆಪ್ಸೆ : ರಜನಿ ಯಿಮೆಯಿಮೆಯಿಂ ಮಧು ದಿನಾಂತದ 
ಶಾಂತಿ ಕನವರಿಯುವಂತೆ (ಗಿಳಿವಿಂ. ೩೨-೭). "ಎಮೆ ಪರಾ. 

(ಜೇ. ॥ ತಮಿ. ಇಮ್ಮೆ - ರೆಪ್ಪೆ, ರೆಪ್ಪೆಹೊಡೆ ; ಮಲ. ಇಮ; ತುಳು. 


ಇಮೆ, ಸಿಮೆ] 
ಇಮ್ಮನ್ನೆ : 


೪-೧೪೨); 


ಇಮ್ಮಗೆ (ಅ). - ಬಾಯ ಕಂಪನಾವಗಮೆಡೆ ಸೂಜಕಿಗೊಂ 

ಡೆಸಗಿತಿಮ್ಮಗೆ ಕಮ್ಮಗೆ ಮಂದಮಾರುತಂ (ಲೀಲಾವ. ೧೦-೩೯). 
[ಇಮ್ಮು + -ಅಗ್ಮೆ] 

ಇನ್ಮುಡಲು (ನಾ). ಎರಡು ಮಡಲು; ಉಭಯ ಪಾರ್ಶ್ವ (?): 
ಬಸದಿಯ ಮುಂತಣ ಇಮ್ಮಡಲು ಬೆದಲೆಯುಮಂ ಬಳ್ಳಿ ಗಟ್ಟಿಮುಮಂ 
(ಎಕ. ೪, ಹಾಸನ. ೧೧೨-೧೧ ; 1170 ?). 

[ಇರ್‌ (ಆ. ಎರಡು) * ಮಡಲು (ಆ ಮಡಲ್‌)] 

ಇಮ್ಮಡಿ “ಇರ್ಮಡಿ' ನೋ. 

ಇಮ್ಮಡಿಕೆ "ಇರ್ಮಡಿಕೆ' ನೋ. 

ಇಮ್ಮ ಡಿಸು "ಇರ್ಮಡಿಸು? ನೋ. 

ಇಮ್ಮ] ಣ್ಣ (ನಾ). ಸೊಂಟಕ್ಕೆ ಕಟ್ಟ ಕೊಳ್ಳು ವ ಉದ್ದನೆಯ ಹಣದ 
ಚೀಲ ಥೈಲಿ: ನೆಕ್ಸುದೋವ್‌ "ನ್ನ ನೃ ಿಣ್ಣಿಯಿಂದ ಹಣ ತೆಗೆದು 
ಮುದುಕನಿಗೆ ನೀಡಿದನು (ಪುನರು. ೫೬೨). 

[*- ಮರಾ, ಹಮಿಣಿ(ಿ ಹಮಿಸೀ) 

ಇಮ್ಮತ್ತರ್‌ "ಇರ್ಮತ್ತರ್‌' ನೋ. 

ಇಮ್ಮತ್ತರು "ಇರ್ಮತ್ತರ್‌' ನೋ. 

ಇಮ್ಮತ್ತಲು "ಇರ್ಮತ್ತರ್‌' ನೋ. 

ಇಮ್ಮನ್ನ (ನಾ). ೧. ಎರಡು ಮನಸ್ಸು; ದ್ವಿಮುಖವಾದ ಮನಸ್ಸು: 
ನಿಜ ಜಂಜಡದಲಿಮ್ಮನವಾಗಿ ಭಕ್ತಿಯ ಮಾಡಿ ಸಂಫಲವ ಪಡೆಯಲಿಲ್ಲದೆ 
ಬಂದು ನೀ... ತೊಡಕಿಕೊಂಡೊಡೆ ಸಿಕ್ಕನಲ್ಲಮ (ಪ್ರಭುಲೀ. ೭-೬೯) ; 
ಒಮ್ಮನದಿ ಶಿವಪೂಜೆ ಗುಮ್ಮನೇ ಮಾಡುವದು ಇಮ್ಮುನವ ಪಿಡಿದು 
ಕೆಡಬೇಡ ವಿಧಿವಶವು ಸುಮ್ಮನೆ ಕೆಡುಗು (ಸರ್ವಜ್ಞ. ೧೬೬). ೨. ಎರಡು 
ಅಳತೆ: ೧,೨. ಒಮ್ಮನವಾದರೆ ಒಡನೆ ನುಡಿವನು ಇಮ್ಮನವಾದರೆ 
ನುಡಿಯನು (ಬಸವ. ೧೧೫). 

(ಇರ್‌ (ಆ ಎರಡು) + ಮನ; ಇರ್‌ (ಆ ಎರಡು) + ಮಾನ] 


೭೪೪ 


i 


ಇನ್ಮಿದ 


' ಇಮ್ಮನ್ನ "ಇರ್ಮಾನ' ನೋ. 
ಇವು ನೆ, ಇಮನೆ (ನಾ).ಎರಡನೆಯ ಮನೆ; ಎರಡನೆಯ ಸಂಬಂಧ: 
ಇಮ್ಮನಿ£ನೆ] ವರ ನಾ ಒಲ್ಲೆ ಅಂದುಬಿಟ್ಲು ವಚ್ಚಿ (ವೈನಿ. ೨೧೧) ; ಒಂದು 
ವರ ಅಂತ ಸಿಕ್ಕರ ಸಾಕು ಒಮ್ಮನಿ£ನೆ] ಇರ್ಲಿ, ಇಮ್ಮನಿ£ನೆ] ಇರ್ಲಿ, 
ಮುಮ್ಮನಿ£ ನೆ] ಇರ್ಲಿ (ವೈನಿ. ೧೬೮). ಇಮನೆ ; ಇಮುನೇವರಾ ಅಂದರೂ 
ಏನಡ್ಡಿಯಿಲ್ಲ (ಪಿಡುಗು. ೫೯); ಇಮನೀ£ನೆ] ವರ; ನಾವಾದರೂ ಏಕೆ 
ಗಟ್ಟ ಹಿಡಿಯಬೇಕು? (ಸಮಜೀ. ೨೫೨). 
[ಇರ್‌ (ಆ. ಎರಡು) + ಮನೆ] 
ಇಮ್ಮನ್ಕೆ (ಅ). ಇಂಪಾಗಿ; ಮಧುರವಾಗಿ; ಸಂತೋಷದಿಂದ ; 
ಸುಖದಿಂದ (?); “ಸುಮ್ಮನೆ” (ಆದಿಪು. ಕೋಶ): ಅಮರಾಂಗನೆ 
ಯರ್‌ ನಿಜವದನವನಿಮ್ಮನೆ ನೋಲಕ್ರಿನ[ಪಾಠಾಂ. ವದನಮನಿರ್ಮನ 
ಮಾರ್ಪಿನ) ಮಚ್ಕುತಂ ಸರಿಚ್ಯುತನಾದಂ (ಆದಿಪು. ೬-೨೦) ; ಕಂಡು 
ಕಂಡು ಶಿವ ಮರುಳ್ಳೊಂಡಾಲಿಂಗಮಂ ಸಡಿಲ್ವಿ ಪುಟಿಂ ನೆಗದಡ್ಡಂಗೆಡದು 
ಹೊಮ್ಮಿ ಹೊರಳು ಇಮ್ಮನೆ [ಪಾಠಾಂ. ಜಮ್ಮನೆ] ಬೆಮರ್ತು ರೊನ್ಮಿಟ್ಟು 
ಜೋಲ್ಡು (ಓಹಿರ. ೧೫೩-೩). [ಇಮ್ಮು + -ಅನೆ,] 
ಇಮ್ಮಯ್‌ (ನಾ). ಸುಂದರವಾದ ಅಥವಾ ಚೆಲುವಾದ ಶರೀರ. 
"ಇಮ್ಮಯ್ಯ?' ಪರಾ. 
(ಆ. ಇನಿದು * ಮಯ್‌ (ಆ ಮೆಯ್‌)) 
ಇಮ್ಮಯ್ಯ (ನಾ). ಸುಂದರವಾದ ಅಥವಾ ಚೆಲುವಾದ ಶರೀರ 
ವುಳ್ಳವನು (?): ಸಮ್ಮಂಧ ಸರ್ವದಾಗಮ್ಯ ಹಮ್ಮಿನ ದೈವ ಖಮ್ಮಹಿ 
ಯೊಳಗೆ ಅಹಂಮತಿಯವ ನಾನೆ ದಮ್ಮಯ್ಯಾ ಇಮ್ಮಯ್ಯಾ ಲಾಲಿಸು 
ನಮ್ಮಯ್ಯಾ ನಿಮ್ಮನವಾಗಿ ನಿನಗೆ ನಮ್ಮೊ ನಮೊ ಎಂಬೆ (ಕೀರ್ಥಮ. ೧೦೭). 
[ಇಮ್ಮಯ್‌ + -ಅ್ಯ) 
ಇಮ್ಮಾತು, (ನಾ). ಮಧುರವಾದ ಮಾತು; ಸವಿ ಮಾತು; ಇಂಪಾದ 
ಮಾತು : ಇಮ್ಮಾತು [ಪಾಠಾಂ. ಇನಿಮಾತು]ಗಳಿಂದಂದೋಹಿಲದೇವಂ 
ನಲವಿಂ . . . ಬಿಚ್ಚತದಿಂ ತುತಿಸೆ (ಉದ್ಭದೇ. ೩-೩೯). 
[< ಇನಿದು * ಮಾತ್ತು] 
ಇಮ್ಮಾತ್ಕು (ನಾ). ಎರಡು ಮಾತುಗಳು. 
[ಇರ್‌ (ಆ ಎರಡು) * ಮಾತ್ಯು] 


15 


20 


25 


- |80 ಇಮ್ಮಾನ "ಇರ್ಮಾನ' ನೋ. 


ಮ್ಮಾವು (ನಾ). ಸಿಹಿಯಾದ ಮಾವು ; ಇನಿಮಾವು: “ಮಾಕಂದ 
ವಿಮ್ಮಾವಿನೊಳ್‌  (ಕರ್ಣಾನಿ. ೪೫); “ಇಮ್ಮಾವೆನಲ್‌' ಶೀಮಾವಿನಲ್ಲಿ 
- ತೋರ್ಕುಂ” (ಕಶರ. ೧೪) ; ಬೀಯವಲ್ಲಿ ಮಲ್ಲಿಗೆಗಳುಮಿಮ್ಮಾವು 
ಗಳುಮೆಂದೊಡಿಂ ಪೆಅತಾವುದು ಸಂಸಾರಸಾರಸರ್ವಸ್ವಫಲಂ (ಪಂಪಭಾ. 
೧-೫೫) ; ಕಲ್ಲೆಲ್ಲಂ ಕಿಸುಗಲ್‌ ಮರನೆಲ್ಲಮನಿಮ್ಮಾವು ಬಳ್ಳಿ ಯೆಲ್ಲಂ ಲತೆ 
ಮುಳ್ಳೆಲ್ಲಂ ಕೇದಗೆ (ಕಾವ್ಯಾವ. ೮೧); ಪರಿಪಕ್ವಫಳದಿಂದ ಮಿಳಿರ್ವ 
ಕೊನೆಗೊಂಬಿನಿಂದಿಮ್ಮಾವುಗಳ ಬಳಗ ಸೊಗಯಿಸಿದುದು (ಸೌಂದಪು. 
೫-೮೮) ; ಕಜಕಿದು ಚಂದ್ರನೆ ಜೊನ್ನರಸದಿಂ ಬೆಳಸಿದಿಮ್ಮಾವು (ಸಾಳ್ವಭಾ. 
[< ಇನಿದು * ಮಾವು] 
40| ಇಮ್ಮಿತು, ಇಮ್ಮಿದು (ಗು). ಇನಿದಾದ; ಚೆಲುವಾದ. "ಇಮ್ಮಿದ? 
ಪರಾ. ಇಮ್ಮಿದು : "ಇಮ್ಮಿದ? ಪರಾ. [1] 
ಇಮ್ಮಿದ (ನಾ). ಚೆಲುವ ; ಸುಂದರ; ಪ್ರಿಯ; ಮನೋಹರ. 
ಇಮ್ಮಿದಳ್‌ - ಚೆಲುವೆ; ಸುಂದರಿ; ಪ್ರಿಯೆ; ಮನೋಹರಿ: 
ಇನಿಯಳ್‌, ಇಮ್ಮಿದಳ೯, ಕಖ್ಮಿದಳ್‌ (ಶಮದ. ೨೦೮ ಪ್ರಯೋ) ; ಜನ್ಮ 
ಸಾವಿರ ಬರಲಿ, ನಷ್ಟವದರಿಂದೇನು. .. ಇಮ್ಮಿದಳ ಸರಸವದು (ಮಂಕುಕ. 
[ಇಮ್ಮಿದು (ಆ ಇಮ್ಮಿತು) * -ಅ್ಯ) 


85 


೨-೩). 


45 


೯೧೬). 


ಇಮ್ಮಿದು 


ಇಮ್ಮಿದಳ* "ಇಮ್ಮಿದ' ಪರಾ. 

ಇನ್ಮಿದು "ಇಮ್ಮಿತು' ನೋ. 

ಇಮ್ಮು (ನಾ). ಇಂಪು; ಸೊಗಸು: “ಅಮೃತ” (ಚತುನಿ. ಕಿ.1, ೮೨) ; 
ರಾಗಿಸದಿಮ್ಮೆನ್ನದೆ ನೆಟ್‌ ಬೇಗಂ ಕೇಳ್ದಾಗಳಲ್ಲಿ ಸುಖಿಸದೆ (ಕವಿ. 
11, ೧೭೬); ಭೂತಜಾತದ ನೇದ ತುದಿಕಳಿಸಿ ನಾಲಗೆಗೆ ಇಮ್ಮು ಚಿಮ್ಮಲಿ 
(ಉಯ್ಯಾಲೆ. ೧೫-೧೨). 

ಇಮ್ಮುಮಮ್ಮು - ಸವಿಯಾದ ಆಹಾರ: ಮಾನವಲೋಕನೆಲ್ಲ 
ಹಸಿದು ನೀರಡಿಸಿರುವುದು ಅಲ್ಲಿಯ ಇನ್ಮುಮಮ್ಮಿಗಾಗಿ, ಆ ಸೋಮ 
ರಸಕ್ಕಾಗಿ, ಆ ಅಮೃತಕ್ಕಾಗಿ (ಸಾಹಿನಿ. ೧೩). 
[+ ತೆಂ ಇನ್ನು ಇ ಸುಖ, ಪಿ 

ಇಮ್ಮೆ "ಇರ್ಮೆ' ನೋ. 

ಇನ್ಮೆಯ್‌ "ಇರ್ಮೆಯ್‌? ನೋ. 

ಇನ್ನ! ಯ್ಸಾಣ್‌ "ಇರ್ಮೆಯ್ಸಾಣ್‌' ನೋ. 

ಇಮ್ಮೆ: ಯೊ. ಳ್‌ (ಕ್ರಿ). ಮೈಯಲ್ಲಿ ನಟ್ಟು ಹೊರಬರು ; ಆಳವಾಗಿ 
ಭೇದಿಸು ಎನ್ನ ಹೊಗಳತೆ ಎನ್ನನಿನ್ಮೆಯ್ಗೊಂಡಿತ್ತಲ್ಲಾ (ಬಸವ. ೩೮೬) ; 
ನೂತನಾಸ್ತ್ರ ಂಗಳಿನ್ಮೆ ಯ್ಗೊ ೦ಡು (ಇಹರ. ದೇ. ೪೩-೬). 

[ಇನ್ನು ಯ್‌ (< ಇರ್ಮೆಯ್‌) + ಕೊಳ್‌] 
ಇಮ್ಮೆಯ್ದೋಡು, ಇಮ್ಮೈಜೊಡು (ನಾ). ಮೈಯ ಮುಂಭಾಗ 
ಹಂಭಾಗಳಿಗೆ ಕಟ್ಟುವ ಕವಚ; ಜೋಡಿ ಪದರದ ಕವಚ (?): 

ಗೋಳಾಯಿಲರೆಲ್ಲ ಇಮ್ಮೆಯ್ಹೋಡನ್ನು . .. ಧರಿಸಬೇಕೆಂದೂ (ಮಂತ್ರಶ. 
೯೮-೧೫). ಇಮ್ಮೈಜೋ ಡು: ಹಜದುದಿಮ್ಮೈಜೋಡು ನೆತ್ತರ 
ನೊಅತೆ ನೂಕಿತು (ಕುವ್ಯಾ ಕ. ೨೪-೬); ಪರಿದುದಿಮ್ಮೈ ಜೋಡುಗಳ್‌ 
ಸರಳು ಕಾಯದೋಳ್‌ ಮುರಿದುದು (ತುರಂಗ. ೫೨-೨೭). 
[ಇಮ್ಮೆಯ್‌' (ಆ ಇರ್ಮೆಯ್‌) + ಜೋಡು] 
ಸಸ ಒಂ ಇರ್ಮೆಯ್‌ ನೋ. 
೪ಂಗನ್ನಡಿ (ನಾ). ಎರಡು ಪಾರ್ಶ್ವಗಳಲ್ಲಿಯೂ ಪ್ರತಿಬಿಂಬ 
bec ಕನ್ನ, ಡಿ; ಮುಮ್ಮೈ ಮತ್ತು 'ಒನ್ನು ಎರಡು ಕಡೆಯೂ 
ಪ್ರತಿಬಿಂಬ ಕಾಣುವ ಕನ್ನಡಿ: ಅನ್ನೆ ಗಂ ಪಶ್ಚಿಮಾಂಗನೆ ಲೀಲೆಯಿಂ 
ಪಿಡಿದ ರನ್ನದಿಮ್ಮೈ ಗನ್ನಡಿಯೊ . , . ಎನಲಸ್ತಗಿರಿಮಸ್ತಕದೊಳಿನಬಿಂಬ 
ಮೆಸೆದಿರ್ದುದು ! ಚೆಬಪು. ೯-೨). [ಇಮ್ಮೈ (< ಇರ್ಮೆಯ್‌') + ಕನ್ನಡಿ] 
ಇಮ್ಮ್ಯೈಗಾಣ್‌ "ಇರ್ಮೆಯ್ಸಾಣ್‌' ನೋ. 
ಇಮ್ಮೆ ಗಾಣಿಕೆ (ನಾ). ಎರಡು ಪಾರ್ಶ್ವಗಳಲ್ಲಿಯೂ ಕಾಣಿಸಿ 
ಕೊಳ್ಳುವಿಕೆ: ಹೂಣಿಕೆಯ ಸಬಳಿಗರೊಳಿನ್ನೆ ಗಾಣಿಕೆಯ ಬಲು ಸೂತ 
ಕನಿಕರ ಜಾಣತಿಯ ಬಿಲ್ಲವರ ಧಾಳಾಧೂಳಿ ಬಲುಹಾಯ್ತು (ಕುವ್ಕಾಶ. 
೨-೧೪). [ಇಮ್ಮೆ, (ಆ ಇರ್ಮೆಯ್‌) + ಕಾಣಿಕೆ (ಆ ಕಾಣೈ)) 
ಇಮ್ಮೈ ಜೋಡು "ಇಮ್ಮೆಯ್ದೋಡು' ನೋ. 
ಇಮ್ಮೈೈಸಿರಿನಂತ (ನಾ). (ಅಂತರಂಗದ ಮತ್ತು ಬಹಿರಂಗದ) 
ಎರಡೂ ಬಗೆಯ ಐಶ್ವರ್ಯವುಳ್ಳವನು: ಅಂತರಂಗದ ಸಿರಿ ಬಹಿರಂಗ 
ಸಂಪದವಿಂತೆರಡೊಡಗೂಡಿದವನಾ. ಚ ಹಿರಿ 
ವಂತನೆಂದೆನಬಲ್ಲೆನನುಜಾ (ಭರಚ, ೬೬-೧೪೯). 
[ಇನ್ನ (ಆ ಇರ್ಮೆಯ್‌) + ಸಿರಿವಂತ] 
ಇಮ್ಮೊಳ "ಇರ್ಮೊಲ' ನೋ. 
ಇಯತ್ತೆ, ಈಯತ್ತೆ (ನಾ). (ಉಕ) ತರಗಪಿ: ನಾನು ಕನ್ನಡ ಆರನೆಯ 
ಇಯತ್ತೆಯವರೆಗೆ ಶಿಕ್ಷಣ ಪಡೆದಿದ್ದೆನು (ಸ್ಕೂ ಅಮಿ. ೧) ; ಇಯತ್ತೆ ಇಯತ್ತೆ 
ಗಳನ್ನು ದಾಟ ಅವನು ... ಪರೀಕ್ಷೆಯಲ್ಲಿ ಪಾಸಾಗಿಬಿಟ್ಟನು (ತೊಳೆಮು. 
ಅತ ಕನ್ನಡ ನಾಲ್ಯನೆಯ ಇಯತ್ತೆಯಲ್ಲಿದ್ದ (ವೈನಿ. ೩೭). 


ಪ್ರೀತಿ, ಸಂತೋಷ] 


೧೯೦); 


25 


0 


43 


ಇರ್‌, 


ಈಯತ್ತೆ : ಕನ್ನಡ ನಾಲ್ಕನೆಯ ಈ ಮುತ್ತೆ ಪಾಸಾಗಿದ್ದೇನೆ ! ಎಂದಬಳಿಕ 

ನನ್ನನ್ನು ಕೇಳುವವರಾರು (ಯಾಹೊಣೆ. ೩). [*- ಮರಾ. ಇಯತ್ತಾ) 
ಇಯಾಂಡು (ನಾ). ವರ್ಷ; ಸಂವತ್ಸರ: ಇಯಾಣ್ಣು ಒಂಭತ್ತಾವುದ 

ಜುಳ್‌ ನುಗುನಾಡ ಒಜಕೆಯ ಚೆಳತೂರ ಒಡೆದು ಬಿಟ್ಟು ಭೂಮಿಲಬ್ಬ 

ಮಾಗಿ ಕೆಟ್ಟ ದೇಗುಲಮಂ ಮಾಡಿಸಿ (ಎಕ. 1, ಹೆಗ್ಗಡೆ. ೧೬-೪ ; 1021); 

ಶ್ರೀರಾಜೇನ್ನ್ಹ )ಚೋಟದೇವರ್ಕ್ಯು ಇ[ಯಾ]ಣ್ಣು ಪತ್ತಾವುದು (ಸೌಇಇ. 
11ನೆಯ ಶತ). 

[« ತಮಿ. ಅಣ್ಣು, ಯಾಣ್ಣು; ಕೊಡ, ಆಂಡೀ; ತುಳು. ಇಯ್ಕೊಡು, 
ಈಯ್ಯೊಡು - ಈ ವರ್ಷ; ತೆಲು. ಏಡು, ಏಡದಿ ; ಪರ್ಜಿ. ಇಯದ್‌ ; 
HE ಯೇಂರ್‌ ; ಕೊಂಡ. ಇಯೊಂಡ್‌] 

ಇರ್‌, ಇರು, ಇಟ್‌ (ಕ್ರಿ). (ಕ್ರಿಯಾರೂಪಗಳು) ಇತ್ತು, ಇದಾನೆ, 
ಇದಾರೆ, ಇದಾಳೆ, ಇದೆ, ಇದ್ದಾನೆ, ಇದ್ದಾರೆ, ಇದ್ದಾಳೆ, ಇದ್ದುದು, 
ಇದ್ದಾ ನೆ, ಇದ್ಳಾ ಕೆ, ಇದ್ದಾಳೆ, ಇದ್ದೀ, ಇಧಾನೆ, ಇದಾರೆ, ಇದಾಳೆ, 
ಇಧೆ, ಇಥೇವೆ, ಇಪ್ಪುದು, ಇರ್ದತ್ತು, ಇರ್ದುದು, ಇನೆ. (ಕೃದಂತ 
ರೂಪಗಳು) ಇದ್ದ, ಇದ್ದು, ಇಪ್ಪ, ಇರುವ, ಇರ್ದೆ, ಇರ್ದು, ಇರ್ಪ, 
ಇಹೃ, ಇಬ್ಬ, ಇ . (ನಿಷೇಧ ರೂಪಗಳು) ಇರಂಅದೆ, ಇರದೆ. 
(ಸತಿಸಪ್ತಮಾ ರಳು ಇರಲ್‌, ಇರಲ್ಕು ಇರೆ. (ಪಕ್ಷಾರ್ಥಕ 
ರೂಪಗಳು) ಇದ್ದರೆ, ಇಪ್ಪಡೆ. (ವಿಧ್ಯರ್ಥಕ ರೂಪಗಳು) ಇರಲಿ, 
ಇರ್ಕೆ. (ಸಂಭಾವನಾ ರೂಪಗಳು. P ಇವು ವಿಶೇಷವಾಗಿ ಹೊಸ 
ಗನ್ನಡದಲ್ಲಿ ಬಳ ಕೆಯಲ್ಲಿವೆ) ಇದ್ದಾತು, ಇದ್ದಾನು, ಇದ್ದಾರು, 
ಇದ್ದಾವು, ಇದ್ದಾಳು, ಇದ್ದೀತು, ಇದ್ದೀಯೆ, ಇದ್ದೀರಿ, ಇದ್ದೇನು, 
ಇದ್ದೇವು. (ಕೃಲ್ಲಿಂಗ ರೂಪಗಳು) ಇದ್ದುದು, ಇಪ್ಪುದು, ಇರ್ದುದು, 
ಇರ್ಪುದು, ಇಹುದು. ೧. ನೆಲೆಗೊಳ್ಳು ; ನೆಲಸು: “ಇರ್‌ (ಪಾಕಾಂ, 
ಇರು]-ಸ್ಮಾಯೀಭಾವೇ ೫ (ಶಮಧಾ) ; ಅವರ ಪೋದೊಡವಂದಿರ ಕಬ್ಬ 
ಮಿನ್ನುಮಿರ್ಪುವು (ಗದಾಯು. ೧-೪೭) ; ಶ್ರೀವಧು ರಾಗದಿಂದಗಲದಾವನೆ 
ವಕ್ಷದೊಳಿರ್ಪಳ" (ಪಂಚತಂ. ೧-೧) ; ಆಯೆಡೆಯೊಳ್‌ ಸಂಗತಿಯಿಂ 
ಶ್ರೀಯೊಡೆಯರ್‌ ಸಲೆಯಿರ್ಪರ್‌ (ಭಾಷಾಭೂ. ೨೨ ಪ್ರಯೋ) ; ಕೆಲಸಾರ್‌ 
ಸಿಂಹಳ .ಸಂತಮಿರ್‌ ಮಗಧ (ಕುಸುಮಾ. ೩-೯೪). ೨. ಜೀವಿಸು; 
ಬದುಕು: ಒಡನಿರಲಿತ್ತುದಿಲ್ಲ ವಿಧಿ ನಮ್ಮ (ಆದಿಪು. ೧೨-೨೫) ; 
ಎನ್ನಾಳ್ಹನಂ ಕಂಡು ನಿಶ್ಚಿಂತಮಿರ್ಪೆಯಾದೊಡೆ ಎನ್ನೊಡನೆ ಬರ್ಪುದು 
(ಪಂಚತಂ. ೫೪-೧೯). ೩. ವಾಸಮಾಡು; ಉಳಿ: ಇನ್ನಾವ ಶೈಳದೊ 
೪ಿರ್ಪೆನಿರ್ಪೆಡೆವೇಟ ನೀಂ ತ್ರಿಫುರಾಂತಕಾ (ಪಂಸಭಾ. ೮-೧೧) ; ಆಂ 
ಪದ್ಮನಗರದೊಳಿರ್ಪೆಂ (ಪಂಚತಂ. ೧೧೦-೨೧). ೪, ನಿಲ್ಲು; ತಾಳು; 
ತಡೆ: ನೀನಿರ್‌ ಆನೆ ರಿಪುಸೇನೆಗೆ ಸಾಲ್ವೆಂ (ಕಾವ್ಯಸಾ. ೪೧೧ ಶೂದ್ರಕ); 
ಇರ್ದೆವಿನ್ನೆವರಮಿನ್ನಿರಲಾಗದು ಫೋಪೆವು (ಪಂಪಭಾ. ೩-೨೧) ; ಇನ್ನಿರೆ 
ನೆನ್ಹು ಸಿಬ್ನದನ್ತಿರೆ ಹರಿ... ಸಿನ್ಮುರದ ಶಿರಾಗ್ರಮಂ ಬಿರಿಯೆ ಪೊಯಿದಂ 
ಕದನೈಕಸೂದ್ರಕಂ (ಎಕ. 111, ಮಂಡ್ಯ. ೪೧-೧೮ ; 950). ೫, ವರ್ತಿಸು: 
ಇರೆ ನವಪದ್ಮರಾಗಚಷಕಂ ನಿಜಹಸ್ತತಳಾಗ್ರದೊಳ್‌ (ಕಾ ವ್ಯ ಸಾ. ೯೬೨ 
೧ೂದ್ರ ಕ) ; ರತ್ನಪ್ರದೀಪಂಗಳಿರ್ಪವೊಲಿರ್ಪರ್‌ (ವಡ್ಡಾರಾ. ೧-೪); 
` ಒದನಿದ ಪೊನ್ನಪ್ಪೊಡೆ ಜೋಳದ ರಾಶಿಯೊಲಿರ್ಪುದಿಲ್ಲಿ (ಧರ್ಮಾಮೃ. 
೧-೧೨೯) ; ಮುಕುರಂ ಕೈಯೊಳಿರಲೈ ನೀರ ನೆಳಲೇಕೈ (ಸೋಮೇಶ. ೩). 
ಇರು: ೧. ವಾಗ್ದೇವಿಯೆನ್ನೊಳಗಿರು ತಾಯೆ (ಮೋಹತ. ೧-೧೧). 
೨. ಕಟ್ಟಿ ತುಂಬಿದ ಮೇಲೆ ಕ್ಷಣಮಾತ್ರ ಇರಲಿಲ್ಲ (ಪುರಂದ. ೨-೬೧-೫). 
೪. ಇರು ಮರುಳೆ ಶುಷ್ಕವೈಯಾಕರಣಂಗಂ . . . ವಿಷಯಮೆ ಕಾವ್ಕರತ್ನಂ 
(ಆದಿಪು. ೧-೨೪); ಇರು ಪೆಜದೇನನಿಂ ಪೊಗಲುತಿಲ್ಬಪುದು (ಎಕ. 
11, ೧೩೩-೨೫ ; 982). ೫, ಬತ್ತಲೆಗರ ಮಾತು ಕೇಳದಿರು (ಆದಿಫು. ೨-೯). 
೫ 


120-1, ೩೦೦-೧,; 


ಇರ್‌, 


A ಇಲಯ್‌: ೧, ಸುರಲೋಕದ ಮಾರ್ಗಡೊಳಿಲ್ಲರಿನ್ಸಿನಿಂ (ಎಕ. ॥, 
೧೦೮-೪; 700); ಕಾದಿ ಕೊನ್ನು ಬಿಜಯಂಗೆಯ್ಯು ತಿಟ್ಟು (ಎಕ. 111, ಮಂಡ್ಯ. 


೪೧-೪ ; 950); ಮಲೆದೋರಂತಿಟ್ಟನೆಯ್ತನ್ನ (ಎಇ. XVIII, ೧೭೨-೫; | 


98). ಇತ್ತು: ಲಡಾಯ ಆಗಬೇಕೆಂಬ ಅಪೇಕ್ಷೆ ನಮಗೆ ಇತ್ತಿಲ್ಲಾ 
(ರಾಜೇಂದ್ರ. ೬೦) ; ಆ ಸಂಶೋಧನಾ ಮಂದಿರವು ಆತನ... ದುಡಿತದ 
ಹೆಗ್ಗುರುತಾಗಿಯೂ ಇತ್ತು (ಸಸ್ಯಕ. ೧೩೦). ಇದಾನೆ: ಇನ್ನಾನೆ, ಇದ್ದಾಳೆ, 
ಇದ್ದೀಯೆ, ಇದ್ದೀರಿ, ಇದ್ದೇನೆ - ಎಂಬ ರೂಪಗಳನ್ನು ಇನಾನೆ, ಇವಾಳೆ, 
ಇದಾರೆ... ಇದೇವೆ - ಹೀಗೆ ಸಂಯುಕ್ತಾಕ್ಷರವಿಲ್ಲದೆ ಉಪಯೋಗಿಸು 
ವುದೂ ಉಂಟು (ಮಧ್ಯ ಮ. ೮0). ಇದಾರೆ, ಇದಾಳೆ: ಮೇಲಿನ 
ಪ್ರಯೋಗವನ್ನು ನೋಡಿ. ಇದೆ: ಪಣಿತೆಯೂ ಇದೆ ಬತ್ತಿಯೂ ಇದೆ 
: * * ಗುರುನಿದೆ, ಲಿಂಗವಿದೆ ಶಿಸ್ಮನ ಸುಜ್ಞಾನವಂಕುರಿಸದನ್ನಕ್ಕರ ಭಕ್ತಿ 
ಯೆಲ್ಲಿಯದೋ (ಅವಚಂ. ೧೯-೭೮) ; ಎಂಬತ್ತೆಂಟು ಕೋಟ ಧನ ನಿನ್ನ 
ಸಿಂಹಾಸನದ ಕೆಳಗಿದೆ (ಬಸಪು. ೫-೫೭) ; ಇದಿರೊಳೀಶನ ಭಾಳನಯನದ 
ಕದಹು ತೆಗೆದಿದೆ ಹಿಂದೆ ಮರಳುವಡಿದೆ ಕೃತಾ ೦ ತ ನ ಕೊಂತವರಸನ 
ಮೂದಲೆಯ ವಚನ (ಕುವ್ಕಾದ್ರೋ. ೬-೨೫) ; ಎಳವೆಲರೆಂಬ ಸೊಕ್ಕಾನೆ 
ತಾನೆ ತನ್ನಿಚ್ಚೆಯಿಂ ತಿರುಗುತಿದೆ (ಜೈಮಿಭಾ. ೩-೨೪) ; ಕಾಂತಿಗುಂದು 
ತ್ತಿದೆ ನಕ್ಷತ್ರಾಳಿ.. . ಕೆಂಪು ಮೂಡುತ್ತಿದೆ ಪೂರ್ವಾದ್ರ್ರೀಂದ್ರದೊಳ್‌ 
(ಕಾಜಶೇ. ೧೩-೪೫). ಇದ್ದಾನೆ: ಮನೆಯೊಳಗೆ ಮನೆಯೊಡೆಯನಿನ್ನಾನೊ 
ಇಲ್ಲವೊ (ಬಸವ. ೯೭); ಸಿಕ್ಕಿದನಲಾ ಕಳ್ಳನೀತನೆ ಅಕ್ಕ ನೋಡಿದ್ದಾನೆ 
ಯೆನುತನೆ ನಾಚಿದಳು ತರಳೆ (ನಿಭಾಗ. ೧೦-೮೮-೨೮) ; ಈ ಸೃಷ್ಟಿಯನ್ನು 
ನಿರ್ಮಿಸಿದ ಕರ್ತನೊಬ್ಬನು ಇದ್ದಾನೆಂದು ನಾವು ನಂಬಬೇಕಾಗುತ್ತದೆ 
(ಮುಂಬಯಿ. ೪-೫೮). ಇದ್ದಾರೆ: ನಮ್ಮ ತಂದೆ ಈಗ ಮನೆಯಲ್ಲಿ ಇದ್ದಾರೆ 
(ಮಧ್ಯಮ. ೪೦). ಇದ್ದಾಳೆ : ಅವಳು ಮನೆಯಲ್ಲಿಯೆ ಇದ್ದಾಳೆ (ರೂಢಿ). 
ಇದ್ದುದು: ತೇರಿನ ದಳಕೆ ತಾನೊತ್ತಾಗಿ ರಣ ದಗ್ಗಳೆಯರಿದ್ದುದು 
(ಕುವ್ಯಾದ್ರೋ. ೪-೧೭) ; ಮೊದಲಲಿದ್ದುದು ಜೀವಕಳೆ ಹೃದಯದಲಿ 
(ಕುವ್ಯಾಕ. ೧-೪). ಇದ್ದಾನೆ (ಮುಂಬಯಿ. ೨-೨೪, ೩೪ ಕಿ). ಇದ್ದಾರೆ 
(ಕಿ). ಇದ್ದಾಳೆ (ಮುಂಬಯಿ. ೨-೭ ಕಿ). ಇದ್ದೀ: ಹೆಂಗಸಿನಂಥಾ ಸಾಹಸ 
ವಂತನಾಗೂಯೆಂದುಯನ್ನುತಾಯಿದ್ಧೀ (ಶುಕಸ. ೧೬). ಇಧಾನೆ: 
ಮೇಲುಗೋಟಿ ದೇವಸ್ಥಾನದಲ್ಲಿ ಪೂರ್ವಾರಭ್ಯ ನಡದು ಬರುತ್ತಾಯಿದ್ದ 
ದ್ಡನ್ನು ಅಂಚೆ ಶಾಮ ಯ್ಯ ನು ಅಡ್ಡಿ ಮಾಡಿ ಯಿಧಾನಂತ್ರೆ (ಮೈಆರಿ. 
೧೯೩೮, ೧೮-೫ ; 1783). ಇದಾರೆ: ಬರದವಳಿಯಲ್ಲಿ ಯಿಧಾರೆಯಂತ 
ಗೊತ್ತುಹಾಕಿ ಹಿಡಿಯಲಿಕೆ ಬಂದಲ್ಲಿ (ಎಕ. ೪111, ಸಾಗರ. ೪೬-೩೧ ; 
1646); ಶಿವಾರ್ಪ್ಸಿತವಾಗಿ ಕೊಟ್ಟು ಯಿಧಾರೆ (ಎಕ. ೪11, ಶಿವಮೊ. ೯೮-೭; 
1738). ಇದಾಳೆ: ಬೋವಿಗಳಿಗೆ ವುಡುಗರೆ ೧೦ಹ ಕೊಟು ಯಿಧಾಳೆ 
(ಮೈಆರಿ. ೧೯೨೯, ೯೭-೧೦ ; 1593); ನಿಮ್ಮ ವಾಂಛಿತವಂ ಸಲ್ಲಿಸುವೆನೆಂದು 
ಪ್ರತಿಜ್ಞೆಯಂ ಮಾಡುತ್ತಾ ಇಧಾಳೆಂತೆನೆ (ಶುಕಸ. ೧೧೯). ಇಧೆ : ಭಕ್ಷ್ಯ | 
ಭೋಜ್ಯ ಲೇಹ ಚೋಷ್ಯಗಳೆಂಬ ನಾಲ್ಕು ಪ್ರಕಾರವಾದ ಅನ್ನಗಳು 
ಮುಸ್ತ್ರೈದೆಯಾಗಿಥೆ (ಕೃವಾಅ. ೩೪೪). ಇಥೇವೆ : ದಾನಧಾರಾಪೂರ್ವಕ 
ವಾಗಿ ಶಿವಾರ್ಪಣವಾಗಿ ಬಿಟ್ಟ ಛೇನೆ (ಎಕ. ೪11, ಶಿವಮೊ. ೮೨-೩೦; 1683). 
ಇಪ್ಪು ದು: ಜಲದೊಳಾಗಳು ನೆನೆವುತಿರ್ದೊಡೆ ಶಿಲೆಯು ಮೃದುವಾಗಿ 
ಪ್ಪುದೇ (ಬಸಪು. ೬೦-೪೮). ಇರ್ದಶ್ತು : ಅತ್ತುಗೆ- ಇರ್ದತ್ತು ; ಪಸರಿಸಿ 
ದತ್ತು ; ಶಿರಃಕರೋಟ ನಗುವಂತಿರ್ದತ್ತು (ಶಮದ. ೨೨೬ ಪ್ರಯೋ). 
ಇರ್ದುದು: ಮೂಲೋಕಕ್ಕೆ ಪೆಂಪಿಂದಗುಂದಲೆಯಾಗಿರ್ದುದು ದೇವ 
ದೆಂಪತಿ ರತಶ್ರ್ರೀ ಸುಂದರಂ ಮಂದರಂ (ಆದಿಪು. ೧-೫೦); ಆ ಗಜತಿಲಕ 


35 


ಮುಂಡಾಸನದಲಿರ್ದುದು (ಕುವ್ಯಾಡ್ರೋ. ೩-೫೨) ; ತರುಣಿಯರ ಗುರು |45 


ಕುಚದಮೇಲುದಂಸೆಳೆದಂತೆ ಗಿರಿನಿಕರಮೆಸೆದಿರ್ದುದು ಜೈ ಮಿಭಾ.೨೫-೩). | 


೭೮೬ 


ಇರ್‌, 


ಇನೆ: ನೀರ್ಗುಡಿಯಲೊಲ್ಲವು ಮೇಯಲೊಲ್ಲವಿವು ಕುದಿವುತಿವೆ (ಬಸ ಪು. 
೬೦-೨೪) ; ಹೇಮದ ಡೆಂಕಣಿಯ ಕೈಗಳಾಲಿಗಚ್ಚರಿಯಾಗಿ ತೋಟುತಿವೆ 
ತನಯ ನೋಡು (ಜೈಮಿಭಾ. ೩-೨೧) ; ಪುಯ್ಕಲಿಡುನಂತೆ ಕೂಗುತಿವೆ 
ಕೋಗಿಲೆಗಳು (ಜೈ ಮಿಭಾ. ೩-೨೪). ಇದ್ದ : ಧರೆಯ ಜೀವಿಗಳಸುಗಳಂ 
ಬಿಟ್ಟಿ ವಿದ್ದಂತೆ (ಬಸಪು. ೫೮-೫೬); ಬಂದನು ಭೀಷ್ಮನಿದ್ದೆಡೆಗೆ (ಕುವ್ಯಾದ್ರೋ. 
೧-೨೦); ಮೋಹನ ಬೀಜಕಿಯವನೊಳಗಿದ್ದ ಹಣವತೆಗೆ (ಕಂನವಿ. ೬-೧೫೧); 
ಇದ್ದವರು ಇದ್ದಹಾಗೆ ಸಿದ್ದಾದೇನಿಗೆ ಸಿಡಿಲು ಬಡೀತು (ಗಾದೆ). ಇದ್ದು : 
ಇದ್ದಂತಿದ್ದು ನಿಜನಪ್ಪುದು ನಿಜಭಕ್ತಿ (ಆದ ವ. ೨೦); ಇಡಬೇಕಿದ್ದುಣ 
ಬೇಕೆಲ್ಸೆ (ಸೋಮೇಶ. ೭೯); ಆರೋಗ್ಯ ವಿಲ್ಲದಿದ್ದರೆ ಇತರ ಸೌಖ್ಯಗಳು 
ಇದ್ದೂ ಇಲ್ಲದ ಹಾಗೇ ಸರಿ (ಮುಂಬಯಿ. ೪-೨೪). ಇಪ್ಪ: ವೃಷಭರಾಜಂ 
ಹರುಷದಿಂದಿಪ್ಪ ಸಮಯದೊಳು (ಬಸರ. ೧-೨೨) , ಧನದನಿಪ್ರಾಲಯಂ 
ಕೈ ಲಾಸಮಕ್ಕುಂ (ಮಂಗರಾ. ೧೬-೧೬) ; ತಪ್ಪ ಸಾಧಿಪ ನೃಪನೊಳಿಪ್ಪವನೆ 
ಕಡು ಹೆಡ್ಡ (ಸರ್ವಜ್ಞ. ೭೭೭), ಇರುವ: ತುರುಕರ ಪಾಳೆಯಕ್ಕೆದಿ 
ನೀವವರಿರುವಿರವನಜುಪಿ ತಮಗೆಂದ (ಕಂನವಿ. ೧೫-೪). ಇರ್ದ : ಕಾವೇರಿ 
ಯಿಂದಮಾ ಗೋದಾವರಿವರಮಿರ್ದ ನಾಡು (ಕವಿರಾ. ೧-೩೬) ; ಪಾಂಡು 
ರಾಜನೆನ್ನಿರ್ದಿರವನೆನ್ನ ಮಕ್ಕಳ್ಳಜಪಿ * * * ಬನ್ನಿಮೆನೆ (ಸಂಪಭಾ. 
೬-೧೭ ವ); ಯಮಪುತ್ರನಿರ್ದಿರವು ವಾಯಂಜನಿರ್ದಿರವು (ಗದಾ ಯು. 
೩-೩೦); ಬರೆದು ಕುಂಡಳಿಚಕ್ರಮಂ ಜನ್ಮಕಾಲದೊಳಿರ್ದ ಗ್ರಹಮುಮಂ 
ಲಗ್ನೆಸಮೂಹಮುಮಂ ತರದಿನಿರಿಸಿ (ಜಾತತಿ. ೧೦-೨). ಇರ್ದು : ದೂರ 
ದೊಳಿರ್ದು ನೋಡೆ ಸೊಗಯಿಪ್ಪುದು (ಕಾವ್ಯಸಾ. ೪೩೫ ಶೂದ್ರಕ) ; 
ಪಿರಿದುಂ ಬೇಗಂ ನೋಡುತ್ತಿರ್ದಿಂತೆಂದುದ್ದೇಶಂಗೆಯ್ದೊರ್‌ (ವಡ್ಡಾರಾ. 
೬೮-೨) ; ಹಂದೆಯ ಕೈಯಲ್ಲಿ ಚಂದ್ರಾಯುಧವಿರ್ದು ಫಲನೇನು (ಬಸವ. 
೧೦೮); ಸುತನಿರ್ದೇಂ ಮುಫ್ಪಿನಲ್ಲಾಗದಾ (ಸೋಮೇಶ. ೧೬); ಬಧಿರ 
ನಂತಂಧನಂತಿರ್ದು (ರಕ್ಟಾಶ. ೪). ಇರ್ಪ ; ಪೊಸತಲರ್ದ ಬಿಳಿಯ ತಾವರೆ 
ಯೆಸಟ್ಗಳ ನಡುವಿರ್ಪ ಸಿರಿಯುಮಾಕೆಯ ಕೆಲದೊಳ್‌ ನಸುಮಸುಳ್ಹು 
ತೋರ್ಪಳ್‌ (ಪಂಪಭಾ. ೧-೪೦) ; ಕೋಪಾನಳನಂ ಮನ್ನಿಸದಿನ್ನುಂ ಗಳ 
ಗಳಿತ ಸಕೋಪನಿರ್ಪ ತೆಣದಿಂದಿರ್ದೈ (ಗದಾಯು. ೧-೫೭) ; ಈಗಳ್‌`ನೀನಿ 
ರ್ಷಿರವಿನ ಪರಿಯೇಂ (ಕಾದಂ ಪೂ. ಆ೪೧); ಒಳಪೊಕ್ಕು ತಿನುತಿರ್ಪನ್ನೆ 
ವರಂ (ಸಂಚತಂ. ೧೯-೮) ; ನಿಜಾಂಘಿ್ರಿಗಳ್ಗೆಆಗಿಸುತಿರ್ಪ್ಪ ದರ್ಪದ (ಎಕ. 
vil, ಶಿವಮೊ. ೯೭-೨೧; 1113). ಇಹ: ಅರಸರುಂ ಅರಸಿಯರುಂ 
ಕೂಡಿಹ ಬನಮ ೦ ಪ್ರಮದವನಮೆಂಬುದು (ಹಲಾಯು. ೩೬-೬೦) ; 
ಕೆಲಬಲದೊಳಿಹ ಕದನಗಲಿಗಳ ಸೀಳಿದನು (ಕುವ್ಯಾದ್ರೋ. ೫-೪); ನಿಜ 
ಕರದೊಳಿಹ ಪತ್ರಮಂ ಕೊಟ್ಟಂ (ಜೈ ಮಿಭಾ. ೩೦-೪೯); ಶ್ರಿಭುವನದೊಳ 
ಗಿಹ ಭಕುತರಿಗೆ (ಕಂನವಿ. ೧-೨). ದಿ ಇಟ್ಟ : ಮಂಗಳಮೆನಿಸಿಟ್ಟ (ಎಕ. 
೪11, ಶಿವಮೊ. ೬೪-೨೮ ; 1112). ಓ ಇಟ್ಟು ನ ಇಲ್ಲಿಯೆ ಹಿರಣ್ಮಗರ್ಭ 
ಮಿಟ್ದು (ಇಆ. ೫, ೧೦೩-೬; 696); ನಾಟ್ಸಾಮುಣ್ಣನುಮಿಲ್ಲು ಕೊಟ್ಟೊರ್‌ 
(ಎಇ. 21೪, ೧೯೧-೪೯ ; 725) ; ತಳಿಯೊಳ್‌ ತಾಣಬೀಡುಗಳಿಲ್ಲು (ಇಆ. 
x1, ೧೨೭-೯; 8039); ಪೊ ಗಅಕ್ಕಿ ಗಂ ನೆಗಟಕ್ತಿಗಮಾಗರಮಾಗಿಲ್ಲು 
(ಸಾಇಇ. ೫1-1, ೪೧-೩೯ ; 969) ; ಮೂಕರಸನುಮಿಟ್ಟು (ಸೌಇಇ. 2೭2, 
೨೬-೧೩ ; 1040). ಇರಅದೆ ; ಬಗೆವೊಡಮಿನಿಸಿನಿಸಿರಆದೆ (ಶಮದ. ೬೧ 
ಪ್ರಯೋ). ಇರದೆ: ಕರುಣಾನಲೋಕನವೆನ್ನ ಮೇಲುಂಟಾದಡಿರದಿಹೆನು 
(ಕುವ್ಯಾದ್ರೋ. ೯-೫೦) ; ಇರಅದೆ ಪೋದಂ, ಇರದೆ ಪೋದಂ (ಶಬ್ದಾನು. 
೫೮೩ ಪ್ರಯೋ). ಇರಲ್‌: ಪ್ರಕೃತಿ ತನ್ನಂ ಬಿಡದಿರಲ್‌ ಅಜಕೆಯೇನಂ 
ಮಾಡುವುದು (ಸಂಚತಂ. ೧೮-೨) ; ಪಾದಪದ್ಮಂಗಳನೊತ್ತುತ್ತಿರಲ್‌ 
ಶೂದ್ರಕ ನೃಪತಿ ಸುಖಾಸೀನನಾಗಿರ್ದನಾಗಳ್‌ ಬಯ್ಗಿನ ಕೆಂಬಿಸಿಲೆಳಸಲೆ 
ಸೆದುವಾಶ್ರಮತರುಗಳ್‌-ಎಂಬಿವು ಅಬದ್ಯಂಗಳ್‌(ಶಮದ. ೨೪೯ಪ್ರಯೋ). 


ಇರ್‌, ೭೮೭ 


ಇರಲು: ಸುಖಸಂಕಥಾನಿನೋದದಿಂ ರಾಜ್ಯಂಗೆಯ್ಕ್ಯುತ್ತಮಿರಲು (ಎಕ. 
೪11, ಶಿವಮೊ. ೯೯-೨೧ ; 1127); ಇರಲಿರಲು ಶ್ರೀ ಗರುಡದೇವರ 
ವರಜನನಿಯೊಳಗೊಮ್ಮೆ ನಾಗರ ನಿರುತಮಾತೆಯು (ಸ ಂಭಪ. ೫-೪೩). 
ಇರೆ: ಕೌಸ್ತುಭಜಾತದ್ದು ತಿ ಬಳಸಿ ಕಾಂಡಪಟಿದಂತಿರೆ (ಕವಿರಾ. ೧-೧) ; 
ತಲೆಯನುಗುರಿಸುತ್ತುಮಿರೆಯಿರೆ (ಸಂ ಪ ಭಾ. ೧-೧೦೪ ವ); ಸ್ವರಮಿದಿ 
ಕೊಳಿರೆ ವಿಭಕ್ತಿಸ್ವರಕಂ ಪ್ರಕೃತಿ ಸ್ವರಕಂ ಲೋಪಂ(ಶಮದ. ೫೨). ಇದ್ದರೆ; 
ಆ ಕೆಲಸ ಹಾಗೇ ಇದ್ದರೆ ಇರಲಿ ಬಿಡಿ (ರೂಢಿ). ಇಸಪ್ರಡೆ: ತಪ್ಪದಲೆ ತಾ 
ಬ್ರಹ್ಮನಹ ಪರಿಯಂತರ ಭ್ಶಾ ಸ ಇಪ್ಪಡೆಯು ಅವ ಬ್ರಹ್ಮವಾಹನು 
(ಜ್ಞಾನಸಿಂ. ೩-೩೪). ಇರಲಿ; ಇರಲಿ ಮೇಣ” ದೂರದಲಿ ಹತ್ತಿರೆಯಿರಲಿ 
(ಕುವ್ಯಾದ್ರೊ . ೨-೬೪). ಇರ್ಕೆ: ಉಡುಪ ಕರಿಗಣ ತತಿಯುಂ ತಾರಕೆ 
ಯುಳ್ಳಿನಮಿರ್ಕಿಂತೋರಂತಿರೆ (ಸೌಇಇ. 2-1, ೪೨-೩೧ ; 971) ; ವಾಣಿ 
ಬಂದು ಸಮಂತಿರ್ಕೆ,.. ಜಿಹ್ವಾಗ್ರಡೊಳ್‌ ರುದ್ರನಾ (ಜಗವಿ. ೧-೬); 
ಪೂಜಿ ಮೆಲ್ಲನೆ ಸಡಿಲ್ಲಾನಂದಮಳ್ಳಾಡುತಿರ್ಕೆಮ (ಪಂಪಾಶ. ೧೧); ಉಳಿದ 
ಸಮಯಿಗಳ ಮಾತಂತಿರ್ಕೆ (ಸದ್ಮರಾ. ೯-೫). ಇದ್ದಾನು (ಕಿ). ಇದ್ದೀತು: 
ಚಿಂತಾಭರಿತನಾಗಿ, ಆದೀತೋ ಅಗದೋ, ಇದ್ದೀತೋ ಇಲ್ಲವೋ, ಏನೋ | 


10 


15 


ಎಂತೋ ಎಂದು ಚಿಂತಿಸುತ್ತಿಹನು (ವಚಶಾ. 11, ೧೨೦). ತದದ | 


ಇದ್ದುದ ಹೇಳಲಿಲ್ಲ, ಇದ್ದುದ ತೋಟಲಿಲ್ಲ ಹೊದ್ದಿದ ಆಶ್ರಮವದ ನಾನೇ ; 
ನೆಂಬೆನು (ಅನಚಂ. ೧೩೦-೫೯೬) ; ಉದ್ಮುರುಟು ಮಾತಾಡಿ ಇದ್ದುದನು 
ಹೋಗಾಡಿ . , . ತುದಿಗೇಜಕಿ ತಲೆಯೂಆಕಿ ಬಿದ್ದು ಸತ್ತಂತೆ (ಸರ್ವಜ್ಞ. 
೧೨೩೩). ಇಸ್ಪ್ರುದು: ಶಬ್ದಮನಿತುಮಂ ಕೇಳದಿಪ್ಪುದೆ ಸೇ ಮ (ಬಸಪ. 
೫೨-೩೭). ಇರ್ದುದು: ಸಂಧಿ ವಿಷಯಮೆರಡಕ್ಕುಂ -* ಪ್ರಕೃತಿ ಪ್ರತ್ಯಯ 
ಮೊದವಿದ ಪದೆಯುಗದ ಬೆರಕೆ ಬೇಡಿರ್ದುದಣಸಿಂ (ಕಮದ. ೫೦); 
ಇರ್ದುದನಚಿಕಿಯದೆ ನಯ ದಿಂ ಪೊರ್ದುಪುನಾಗಮಂ (ಕಮದ. ೧೬೩). 
ಇರ್ಪುದು : ಎಮಗಿರ್ಪುದು ಸೂಟಲ್ತೆಂದು... ಕೆಲರಲ್ಲಿ ಸುಬಳನಾದುದ 


ಹುಟ್ಟಿದವಾಗಿ (ಎಲೇಶ್ವ. ೩೯). 

ಇರಗೊಡಿಸು - ಇರಲು ಬಿಡು ; ಇರಲು ಅವಕಾಶಕೊಡು : ತನ್ನ 
ಒಬ್ಬನೇ ಮಗನನ್ನು ದೂರದ ಊರಿನಲ್ಲಿ ಇರಗೊಡಿಸುವುದು ಅವನಿಗೆ 
ಸಮ್ಮತವಿರಲಿಲ್ಲ (ಒಡ್ಡಿಉ. ೪೩) ; ಕುತೂಹಲ ಅವನನ್ನು ಸುಮ್ಮನೆ 
ಇರಗೊಡಿಸುವುದಿಲ್ಲ (ರೂಢಿ). ಇರಗೊಡು ಎ ಇರುವುದಕ್ಕೆ ಅವಕಾಶ 
ಕೊಡು: ಬಟ್ಟಿಗಳಿಗೆ ಬೆಂಕಿ ಹತ್ತಿದರೆ ಆವುಗಳನ್ನು ಹಾಗೇ ಮೈಮೇಲೆ 
ಇರಗೊಡಬಾರದು (ಮುಂಬಯಿ. ೪-೬೦). ಇರಮಾಡು - ಇರುವಂತೆ 
ಮಾಡು: ಆಗ ಕೃಷ್ಣನು... ಎಲ್ಲ ಗೋಪಾಲರನ್ನು . .. ಭಾಂಡೀರಕ 
ಎಂಬ ಆಲದಮರದೆ ಬುಡದಲ್ಲಿ ಇರಮಾಡಿದನು (ಭಾಮೃತ. ೩೨೧). 
ಇರಸಲ್ಲ- ಇರುವುದು ಯೋಗ್ಯವಲ್ಲ ತಕ್ಕುದಲ್ಲ: ಸೋಮಶಂಭು 
ಸಂತಾನಮಲ್ಲದ ಪೆಲರ್ಗಿರಸಲ್ಲ (ಸೌ ಇಇ. 12-1, ೨೯-೨೫; 1100) ; 
ದುಸ್ಸಂಗ ದುರ್ಗೋಸ್ಮಿಯಲ್ಲಿರಸಲ್ಲಿರ್ದೊಡೆ ಹಾನಿಯ್ಕೆ (ಸೋಮೇಶ. | 
೨೫). ಇರಹವಂ- ಇರುವವನು: ಇರಹವಂಗೆ ಒಂದು ಬಿಟ್ಟು ಹೋಹ | 
ವರಿಂಗೆ ಹತ್ತು ಬಟಿ ಇ ಮರಿಯಾದೆಯ ನಡಸುವಂತಾಗಿ (ಎಕ. 1x (5), | 


20 
ನಾದರ್‌ (ಸುಕುಮಾ. ೮-೫೫). ಇಹುದು: ತಾನಿಸುದಕ್ಕೆ ಮುನ್ನವೆ ಅವು |25 
3 


೧ 


ಇರಕುಳಿ 


ಇರ "ಇರಂ' ನೋ. 

ಇರಅದೆ "ಇರ್‌? ಪರಾ. 

ಇರೆ, ಇರ, ಇರವು, ಇರುವು, ಇರುಹು,, ಇರ್ವು (ನಾ). 
೧. ಇರುವಿಕೆ; ಜೀವನ; ಬಾಳು: ಈಗಳ್‌ ಪೆರ್ವಾವುಗಳೊಡನೆ 
ನೆರೆದಿರಮಾಯ್ತು [ಪಾಠಾಂ. ಪೆರ್ವಾವಾಗಿ ಪುಟ್ಟಿ ದೊಡನಿರವಾಯ್ತು] 
(ವಡ್ಡಾ ರಾ. ೧೪೦-೧). ಇರೆ: ೨. ವಾಸ; ನೆಲೆ; ಆಶ್ರಯ; ಆಧಾರ: 
ಬರಿಯ ಧರೆಯಿಂ ವಾಯು ಜಲಗಳೆ ಬೆರೆಯಲಾಯಿತು ಗುಹ್ಮಪಾವಕ 
ನಿರದಲಾದುದು ಪಾದ (ಅಮೃತ. ೪-೨೩). ಡ್ಮ, ಸ್ಥಿತಿ; ರೀತಿ: ಮತ್ತ 
ಮಿಂತಳವಾಂತ ಕುವರನೊಂದಿರಕ್ಕೆ ಮೆಯ್ವೆರ್ಚಿ (ರಾಮಾಶ್ವ. ೯೪-೨೬). 
ಇರವು, : ೧. ಎನ್ನಿರವನಿಂಬುಗೊಂಡನವ್ವಾ (ಮಹಾದೆ €. ೪೧-೮೮) ; 
ಪತಿಯಳಿದ ಸತಿಯಿರವು ನಾಯಕರತುನವಿಲ್ಲದ ಪದಕ (ಕುವ್ಯಾದ್ರೋ. 
೪-೧೮) ; ತಿರುತಿರುಗಿ ತೊಳಲುವುದು ತಿರಿದನ್ನವುಣ್ನಿವುದು ಮೆರೆದು 
ಮೈಮರೆಯುವುದು . .. ಕೆರಳುವುದು ನರಳುವುದು ಇರವಿದೇನೊಣರಗಳೆ 
(ಮಂಕುಕ. ೨೩). ೨, ಆ ದಿವಿಜೇಂದ್ರಲೋಕದಿರವುಂ ಪೆಸರುಂ ತನಗಿಲ್ಲಿ 
ಬಂದು ಬೇಉಾದುದೆ (ಆದಿಪು. ೩-೧೦) ; ಕಮಳಕ್ಕಾವಗಮಲ್ಲು ಲಕ್ಷ್ಮಿ, 
ಯಿರವಾಸ್ಯಾಬ್ಜಕ್ಕಮುಂಟು (ಅರ್ಧ ನೇ. ೧-೩೨). ೩. ಮೆಚ್ಚೆನಾನೀ 
ಧರಣಿಯುಳಿರವಾನೆಂದು . . . ನಂದಿಸೇನಪ್ರವರ ಮುನಿವರನ್‌ ದೇವ 
ಲೋಕಕ್ಕೆ ಸಂದಾನ್‌ (ಎಕ. 11, ೮೮-೩; 700) ; ಎನ್ನಯ ದೊಸಟ್‌ನೆನ್ನೆ 
ಕರ್ಮದಿಂ ಪಗೆವರಿನಕ್ಕ ಟಾ ನಿಮಗಮಿಾಯಿರವಾದುದೆ ಕುಂಭಸಂಭವಾ 
(ಪಂ ಪ ಭಾ. ೧೩-೫೬); ದೊರೆ ಯಮಪುತ್ರನಿರ್ದಿರವು ವಾಯುಜನಿರ್ದಿ 
ರವಗ್ನಿ ಪುತ್ರಿಯಿರ್ದಿರವಮಳರ್ಕಳಿರ್ದಿರವು ಮತ್ತ )ನಿನಾಸದೊಳೆಲ್ಲಮಂತೆ 
ಮೆಯ್ಸರೆದಿರೆ (ಗದಾಯು. ೩-೩೦) ; ಸುರಪತಿ ಬಂದು ಕಂಡಾ ಫುರದಿ 
ರವಿಗಚ್ಚರಿವಟ್ಟು ಮೂಗಿನ ಮೇಲೆ ಬೆರಳಿಟ್ಟು (ಭರಚ. ೩-೨೩). 
ಇರುವು, : ೧. “ನಡೆ, ಇರುವು, ಬಾಳು, ಬದುಕು ? (ಕಂನುಹು. ೮೬). 
೩ ಆತ್ಮನ ಇರುವು ಘಟಪಟದೊಳಗೆ ಗ್ರಹಿಸಿಪ್ಪ ಬಯಲಿನ ಇರುವಿನಂತೆ 
ರವಿಯೊಳಗೆ ಸೂಸುವ ಕಿರಣದಂತೆ (ಗಣಭಾ. ೧೬೨-೨) ; ಕರನಖಗಳಲ್ಲೆ 
ಗಿರಿಚರಕ್ಕಿ ರುವುಮಾಡಿ (ಸೌ ಸರಿ. ೧-೩). ಇರುಹು: ೨, ಸ್ವಾಮಿ 
ಪುಸ್ಕರಿಣಿಯ ಸ್ನಾನವನ್ನು ಮಾಡಿ ಸುತ್ರಾಮಾದಿ ತೀರ್ಥಗಳ ಇರುಹು 
ತಿಳಿದೂ ನಾಮದ ವಿಚಾರ ಧರಿಸಿ (ತೀರ್ಥಮ . ₹೦) ; ಮನಸು ಮಾಡಲು 
ಮಣ್ಣಗಾತ್ರವು ಅಗಲಲಾರದೆ ಪ್ರೇಮಪಾತ್ರೆಯು? ಬಾಳಕಡಲಲಿ ಇದೆ 
ವಹಿತ್ರವು ಸಾಗಲಿರುಹಿನ ಯಾತ್ರೆಯು ಜನುಮ ಜನುಮದೆ ಜಾತ್ರೆಯು 
(ಕರುಶ್ರಾ. ೮೭). ಇರು: ೩&೩. ತರ್ನಾಯ ನಾರದಮುನೀಶ ಗಣ 
ನಾಯಕನ ಯಿರ್ವ ಕಾಣದೆ ನೀರಭದ್ರಂಗೆಬಿನ್ನವಿಸಿ ಕರುಣಾಕ್ರಿಯಿಂದೀಕ್ಷಿಸೆ 
(ಚೋರಬ. ೬-೮೪). [ಆ ಇರ್‌] 


55 ಇರಕಳ "ಇಅಕುಳಿ? ನೋ. 


ಇರಕಳಿ "ಇಲುಕುಳಿ? ನೋ. 
ಇರಕಿಸು "ಇರುಂಕಿಸು? ನೋ. 
ಇರಕು, "ಇಲುಂಕು' ನೋ. 
ಇರಕ್ಕೆ "ಇಲುಕ್ಕು' ನೋ. 


ಕನಕ. ೬೯-೧೯ ; 1319). ಇಹ್ಯ ಎ ಇರುವ : ಅಲ್ಲಲ್ಲಿಯಿಹ್ಯ ವೈಷ ವೋತ್ತ |40| ಇರಕುಮರ, ಇರ್ಕುಮರ (ನಾ). ಹೊಲಗದ್ದೆಗಳ ಬೇಲಿಗಳಲ್ಲಿ 


ಮರು (ತೀರ್ಥಮ. ೩೭); ಈರೆರಡು ದಿಕ್ಕಿನಲಿ ಇಹ್ಯರು (ತೀರ್ಥಮ. ೪೮). | 

(ಡೇ. ॥ ತಮಿ. ಇರು; ಮಲ. ಇರಿಕ್ಕು ; ತುಳು. ಇಪ್ಪುನಿ; ತೆಲು. | 
ಇರವು, ಇರುವು ಎ ಸ್ಮಳ, ನಿವಾಸ] i 
ಇರ್‌, ಇರ್ಕು, ಈರ್‌ (ನಾ). ಸಮಾಸದಲ್ಲಿ ಎರಡು ಎಂಬುದಕ್ಕೆ | 
ಬರುವ ಆದೇಶ. "ಇರ್ಕಡಿ' ಪರಾ. ಇರ್ಕು : "ಇರುಗಳೆ' ಪರಾ. | 
ಈರ್‌: “ಈರಯ್ದು? ಪರಾ, [< ಎರಡು] | 


' 45 


ಮನುಷ್ಯರು ಮಾತ್ರ ಒಬ್ಬೊಬ್ಬರಾಗಿ ನುಸಿದು ದಾಟಿಹೋಗಲಾಗು 
ವಂತೆಯೂ, ದನಕರುಗಳು ನುಸಿಯಲಾಗದಂತೆಯೂ ಕವೆಗೋಲು 
ನೆಟ್ಟು ಮಾಡಿರುವ ಪ್ರವೇಶ ಸ್ಕಾ ನ; ಕಡಕಲು (ಸ್ಕಾಂಡರ್‌). 
ಇರ್ಕೆಮರ (ರೀವ್‌). "ಅಕ್ಕಳ್ಳೆ? ಪರಾ. 
[ಇರಕ್ಕು (ಆ ಇಜುಂಕು) * ಮರ] 
ಇರಕುಳಿ "ಇಳಾಕುಳಿ? ನೋ, 


ಇರಕ್ತಿಚ್ಚು 


ಇರಕ್ಷಿಚ್ಚು (ಕ್ರಿ). ಕಾಪಾಡು; ರಕ್ಷಿಸು: ಈ ಧರ್ಮ್ಮಮಾನ್ನಿರಕ್ಷಿಚ್ಚಿ | | 
ದೋನ್ನಡಿ ಎನ್‌ ಮಂಡೆಲೋ (ಎಕ. 2೦, ಕೋಲಾರ. ೬-೧೦; 753). | 
[ಇರಕ್ಷಣ್ಯ + -ಇಸ್ಕು. ್ಭ ತನಿ. ಇರಕ್ಷಣ *?) 1 
ಇರಚಲು "ಇಟಾ್‌ಸಿಲ್‌?) ನೋ, ' 
ಇರಚು "ಇರಸು' ನೋ. 5 
ಇರಬಿ "ಇಲುಂಪೆ' ನೋ. | 
ಇರವು ದ (ನಾ). ೧.ಮಿಂಚು; ಸಿಡಿಲು: *ಮೇಘವಸ್ನಿಃ, ಇರಂಮದ, ; | 
೨. ಈ ೨ ಮುಗಿಲ ಕಿಚ್ಚು ೨» ೫00 ೧೩-೭೦) ; “ವಾರಿವಾಹದ ಕಿಚ್ಚಿ | 
ರಮ್ಮದಂ RE, ೧೪-೯೮). ೨, ಸಮುದ್ರದ ಒಡಲಲ್ಲಿರುವ | 
ಅಗ್ನಿ; ಬಡಬಾಗ್ನಿ : ನಿರಾಶ್ರ ಯದಿಂದಿರಮ್ಮದಾನಿತನಿರದೆಯ್ದೆ 'ಬಂದಿಕೆ' 1. 
ಯನಾವರಿಸಿತ್ತೆನೆ ತಾ ೮-೧೧೬). (ಸಂ. 
ಇರವಂತಿ, ಇರುವಂತಿ (ನಾ). ಎರಡುಸುತ್ತು ದಳಗಳಿರುವ ಮಲ್ಲಿಗೆ, | 
ಜಾತಿಯ ಒಂದು ಹೂ; ಹೆಜ್ಜಾಜಿ; ನವಮಾಲಿಕೆ : ಇರವಂತಿಯ | 
ಜಾಜಿಯ ಪಾದರಿಯ ಸರೋರುಹದ ಪೂಗಳಿಂದೆ (ಧರ್ಮಾಮೃ. ೧೦-೨೨); | 
ಕರಮೊಪ್ಪಿದುವಲ್ಲಿ ಕರನೀರಮದಿರ್ಗಂತಿ ಮರುಗ ಮಲ್ಲಿಗೆ ಇರವಂತಿ 
(ನೇಮಿಸಂ. ೧-೬೯); ಜಾಜಿ ಶಾವಂತಿ ಯಿರವಂತಿ ಮೊದಲಾದ ಕೆಂಜಾಜಿ | 
ಪಾದರಿ ಪಚ್ಚೆ (ರುಕ್ಕ್ಮ್ಮಾಂಗ. ೩-೨೮). ಇರುವಂತಿ: “ನವಮಾಳಿಕೆ ಸಂದಿ | | 
ರುವಂತಿ ವರ್ಣಪುಷ್ಪಾಭಿಧಾನಮಮಿಲಾತಂ ದಾಸವಣಂ ಜಪಾಹ್ವ ad | 
| 
| 


15 


(ವಸ್ತುಕೋ. ೩೮-೩೫) ; “ಸಪ್ತಳಾ, ನವಮಾಲಿಕಾ- ಈ ೨ ಇರುವಂತಿ” 
(ಹಲಾಯು. ೩೫-೫೪) ; ಮಧುಸುಟಿವ ಮಧುವ್ರತಮುಮನಲೆದಪನೆಂಬೀ 
ಪ್ರತೀತಿಗಿರುವಂತಿಯಂತೆ ನೋಂತಲರೊಳವೇ (ಆದಿಪು. ೧೧-೧೧೧) ; 
ಇನ ಜಾಜಿ ಪಾದರಿ ಸರಸಿರುಹಂ ಸುರೆಗಿ , . . ಅರಲಿಂ (ಧರ್ಮಾಮೃ. | 
೫-೫೭); ಪರಿಮಳದುರುಳಿಯೆನಿಪಿರುವಂತಿಯ ಬಿರಿ ಮುಗುಳನಂಬಾಗೆ | 
ತೋರದುಜುಂಜನೊಳ್ತುಆುಂಬಿ (ಪಾರ್ಶ್ವಪು. ೧೨-೬ ವ). | 
(ಡೇ. ॥ ತಮಿ, ಇರುವಾಡಿ, ಇರುವಾಟ್ಟ] 
ಇರವಂತಿಗೆ, ಇರುವಂತಿಗೆ, ಇರುವತಿಗೆ (ನಾ). ಇ ಇರವಂತಿ: 
« ಅಜ್ಜು ಗವೆಂದಿರವಂತಿಗೆ ” (ಕವಿಕಂ. ೬೪) ; ಸುರಗಿ ಸುರಹೊನ್ನೆ ಮಲ್ಲಿಗೆ | 


20 


125 


ಇರವಂತಿಗೆ (ಉದ್ಭಟಿ. ೩-೧೨೧) ; ಇರವಂತಿಗೆ ಜಾಜಿ ಮೊಲ್ಲೆ ಗಳ್‌ (ದಶಕು. 
೬-೨೧) ; ಇರವಳಿದಾತನ ಹೆಸರಾಂತು ವನದೊಳಗಿರಲಿರವಂತಿಗೆ ತಜ್‌ದು 
ಹರತಪಧ್ವಂಸಿಯ ಮಟ್ಟಾಯುಧವೆಂದು ಸುರಗಿಯ ಮುಜಿದಿಕ್ಕಿದಳು 
(ಮೋ ಹತ. ೨೪-೬೬). ಇರುವಂತಿಗೆ: ಸತ್ತ ಲಾ। ನವಮಲ್ಲಿಕಾ 
— ಈ ೨ ಇರುವಂತಿಗೆ (ನಾಚಿರಾ. ೧೦೮) ; “ದ್ವಿಕರ್ಣ--ಇರುವಂತಿಗೆ? | 
(ಓಷಧಿ. ೬೬). ಇರುವತಿಗೆ: ಒಂದರಳು ಯಿರು [ಪಾಠಾಂ. ನ | 
ಪಡ್ಡಳಿವೊಂದರಳು ಸೇವತಿಗೆ (ಬಸಪು. ೧೯-೬೫). 
[ಇರವಂತಿ + -ಗೆ?) | 
ಇರವಳಿ (ಕ್ರಿ). ಸ್ಥಿತಿಯನ್ನು ಕಳೆದುಕೊ; ರೂಪವನ್ನು ಕಳೆದುಕೊ; | 


:30 


35 


| 
| 
ರೂಪವಿಲ್ಲವಾಗು. | 
ಇರವಳಿದಾತ ಎ ರೂಪವನ್ನು ಕಳೆದುಕೊಂಡವನು ; ಮನ್ಮಥ: | 
ಇರವಳಿದಾತನ ಹೆಸರಾಂತು ವನದೊಳಗಿರಲಿರವಂತಿಗೆ ತಜ್‌ ದು ಹರ | | 
ತಪಧ್ವಂಸಿಯ ಮಟ್ಟಾಯುಧವೆಂದು ಸುರಗಿ ಯ ಮುಣಿದಿಕ್ಕಿ ಡೆಳು. 40 | 
(ಮೋಹತ. ೨೪-೬೬). [ಇರವ್ಯು * ಅಳ್ಳಿ (ಆ ಅಲ,)] | 
ಇರವೇಂ (ಕ್ರಿ). ಇರವನ್ನು ತಿಳಿ; ಸ್ಥಿತಿಯನ್ನು ಅರಿತುಕೊ: ಸುಡು; | 

ದುಪ್ಪವೆಟ್‌ದಿಹರೆ ಕೊಡಸೆ. ಹೊಯ ವರೆ ಬಡನ ನಾನೆಂದು ಎನಬೇಡ 
ಇರವಜ್‌ದು ಕೊಡುವುದೇ ರೇಸು (sd: | 
[ಇರವು * ಅಆ] 

ಇರವಾರ್ಕ "ಇರ್ವಾರ' ನೋ. 


೬೩೮). 


43 


| 
| 
| 
| 


೭೮೮ 


ಇರಹ 


ಇರವಾರ್ಯ (ಅ). ಸಂಪೂರ್ಣವಾಗಿ ; ಪೂರ್ತಿ; ತೀರ: ಕೆಲಸ ಇರವಾರ 

ಕೆಟ್ಟುಹೋಯಿತು (ರೂಢಿ) ; ಇರವಾರ ಕೆಟ್ಟು ಪುರವಾರ ಸೇರಿದ (ಗಾದೆ). 
(ಇರವು * ಅರ್ಕು (ಆ ಆಜು,)] 

ಇರವು, "ಇರಂ? ನೋ. 

ಇರವು (ನಾ). ರೂಪು; ಆಕಾರ; ದೇಹ: ಉರಗನ ಹಲು 
ನಂಜು. .. ದುರ್ಜನರ ಇರವೆಲ್ಲ ನಂಜು (ಸರ್ವಜ್ಞ. ೮೧೫). 

[ಆ ಸಂ. ರೂಪ] 

ಇರವೆ "ಇಲುಂಪೆ' ನೋ. 

ತ ಇರುಸರಿಕೆ' ನೋ. 

ಇರಸಲು "ಇಅಾಸಿಲ್ಫ್‌' ನೋ. 

ಇರಸಾಲು, ಇರುಸಾಲು, ಇರ್ಸಾಲ್‌, ಇರ್ಸಾಲು (ನಾ). ಸರಕಾ 
ರಕ್ಕೆ ಸಲ್ಲಬೇಕಾದ ಕಂದಾಯ ದ ಹೆಣವನ್ನು ಸಲ್ಲಿಸುವುದು, 
—ಹೆಣ ಪಾವತಿಮಾಡುವುದು ; ಹಾಗೆ ಪಾವತಿ ಮಾಡುವ ಹೆಣ: 
ಸರಕಾರಕ್ಕೆ ಕೂಡಿಬರುವಂತೆಯೂ ಕ್ರ್ರಯಮಾಡಿಸಿ ಈ ಬಾಬ್ತು ಐವಜು 
ಇರಸಾಲುಮಾಡುತ್ತಾ ಬರುವುದು (ಮಹಾವಂ. 1, ೬೪) ; ಗ್ರಾಮದ ಇರ 
ಸಾಲು ಪಟ್ಟಿಯಲ್ಲಿ ಈ ಹಣವನ್ನು ವಜಾಮಾಡಿ ಬಾಕಿ ಹಣವನ್ನು ಇರ 
ಸಾಲು ಫಾರಖಾನಣೆ ಮಾಡಬೇಕು (ಗ್ರಾಮಾಕ. ೭); ಅವರು ಇರಸಾಲಿಗಾಗಿ 
ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು (ಅಲೆಮ. ೭೧). ಇರುಸಾಲು (ಕಿ). 
ಇರ್ಸಾಲ್‌ : "ಇರ್ಸಾಲ್‌ ಪಟ್ಟ? ಪರಾ. ಇರ್ಸಾಲು : ಖಜಾನೆಗೆ 
ಇರ್ಸಾಲಾಗಿ ಬಂದ ಹಣವನ್ನೆಲ್ಲಾ ಖಜಾನೆಯ ಸರಾಫನು ರುಡ್ತಿಮಾಡಿ 
*- - ಮೊಹರುಮಾಡುತ್ತಿದ್ದನು (ಮಹಾವಂ. 11, ೩೨). 

[+ ಅರ. ಮರಾ. ಇರ್ಸಾಲ್‌- ಹಣ ಅಥವಾ ಪತ್ರವನ್ನು ಕಳಿಸು 
ವುದು, ರವಾನೆ. / ಶಮಿ. ಇರುಚಾಲ್ಕ್‌ ಹುಸಿತನ ತಟ, ಇರು 
ಸಾಲು, ಇರ್ಸಾಲು] 

ಇರಸು, ಇರಚು, ಇರಿಚು, ಇರುಸು, ಇರ್ಚಿ, ಇರ್ಚು (ನಾ). 
ಬಂಡಿಯ ಅಚ್ಚುಮರ : ಬಂಡಿಯ ಇರಸು ಮುರಿದ್ದಂಗ (ಜಾನಕೋ. 
೧೭). ಇರೆಚು : “ಚಕ್ರ ಸುತ್ತುವ ಅಚ್ಚು. .. ಇರಸು; ಇರಚು” (Ale. 
ಇಂಕನಿ). ಇರಿಚು (8). ಇರುಸು: ಒಂದುಮೋಟರು ಯಂತ್ರದ 
ಇರುಸಿಗೆ ಜೋಡಿಸಲ್ಪಟ್ಟ (ವಿಜ್ಞಾವಿ. ೭೬). ಇರ್ಚಿ (೪). ಇರ್ಚು 
(ಉಕ. ೪). 

(ದೇ. ॥ ತಮಿ. ಇರುಚು; ತೆಲು. ಇರುಸು. / ಮರಾ. ಇರಸ್‌; 

ಒಂ. ಇರಿಸ್‌] 
ಇರಸುಮುರಸು, ಇರುಸುಮುರುಸು (ನಾ). ಹದಗೆಟ್ಟಿ 
“ಏಕಮ್ಮಾ ಈವತ್ತು ಮಲಗಿಯೇ ಇದ್ದೀಯೆ? ಏನಾಗಿದೆ» ಎಂದರು. 
ಶ್ಯಾಮಲೆಯು “ಏನೋ ಇರಸುಮುರಸಾಗಿದೆ ಅಷ್ಟೆ. ನಾಳೆ ಸರಿಹೋಗ 
ಬಹುದು» ಎಂದಳು (ಚಿತ್ರಕೂ. ೭೨). ಇರುಸುಮುರುಸು: ಆದರೆ 
ನಿಧಿಯ ಅರ್ಪಣೆಯಿಂದ ಬಹು ಇರುಸುಮುರುಸಾಯಿತು (ದಾದಾನ. ೫೦). 
[ಇರಸ್ಯು + ಮುರಸ್ಕ್ಯು] 
ಇರಸ್ತಿ ಕೆ (ನಾ). (ಉಕ). ಇರುವ ಸ್ಥಿತಿ; ಇರವು (?) : “ಈ ಮಕ್ಕಳ 
ಕಾಟದಿಂದ ಇರಸ್ತಿಕೆಯಿಲ್ಲ. ನನ್ನ ಜೀವ ತಿಂತಾವೆ ಎಂದು ಗೊಣ 
ಗುಟ್ಟ ಒಳಗೆ ಹೋದಳು (ಮಧುನ. ೧೬೨) ; ನಿಮ್ಮಂತಹ ಜನರ ಇರಸ್ತಿಳೆ! 
ಅದರ ಮೇಲೆ ಅಪಖ್ಯಾತಿ (ಪ್ರಕಾಶ. ೧೧೪). 
[ಇರ್‌ + ಅಸ್ತಿಕೆ ?) 
ಇರಹ (ನಾ). ಒದ್ದೆ; ತೇವ: ಭೇರಿಯು ಇರಹವಾದಲ್ಲಿ ಅದುರಲ್ಲದೆ 
ಸುನಾದವಿಲ್ಲ (ಮೋಳಿಮಾ. ೬೪-೨೬೨). 
[< ಇರ್ಫ?. / ತಮಿ, ಮಲ. ಈರ; ತೆಲು. ಈ ನಿರಿ] 


ಇರುಳುಗೆಲಸ 
ಇರಳುಗೆಲಸ (ನಾ). ರಾತ್ರಿಕಾಲದ ಕೆಲಸ (ಕ). 
[ಇರಳ್ಳು (ಆ ಇರುಳ) + ಕೆಲಸ] | | 
ಇರಾದಿ "ಇರಾದೆ? ಕೋ. 
ಇರಾದೆ, ಇರಾದಿ (ನಾ). ಉದ್ದೇಶ; ಸಂಕಲ್ಪ ; ಅಭಿಪ್ರಾಯ; 


೭೮೯ 


ಇರಿಸು 


| ಇರಿಗತ್ತಿ (ನಾ). ಇರಿಯುವ ಕತ್ತಿ: (ಇರಿತಕ್ಕೆ ಮಾತ್ರ ಉಪಯೋಗಿ 


ಸುವ) ಹಗುರವಾದ ತೆಳುವಾದ ಇಬ್ಬಾಯಿಯ ಚುಚ್ಚುಗತ್ತಿ; ಇರಿಗತ್ತಿ ; 
ಸಣ್ಣಕತ್ತಿ (೧1. ಇಂಕನಿ). [ಇಲಿ (ಆ ಇಲ) * ಕತ್ತಿ] 


ಇರಿಚು "ಇರಸು' ನೋ. 


ಮನೋಗತ; ಇಚ್ಛೆ : ಈ ಸಲ್ಲಾವಂನು ಹಿಂದುಸ್ಥಾನದಲ್ಲಿ ಮತ್ತು | 5| ಇರಿಣ (ನಾ).೧. ಬಂಜರು ಭೂಮಿ ; “ಪಾಳು, ಬೆಳೆಯಾಗದ ನೆಲ” 


ಕಾಯಂ ಮಡೆಗಬೇಕು ಯಂಬುದು ನಮಗೆ ಇರಾದೆ ಇತ್ತು (ರಾಜೇಂದ್ರ. | 


(ಅಮರ. ಟೀಕೆ). ೨. ಮರಳುಗಾಡು; ಮರುಭೂಮಿ. (ಸಂ. 


೬೬) ; ಹಾನಿಪಡಿಸಬೇಕೆಂಬ ಇರಾದೆಯಿಂದ ಸರ್ಕಾರ್‌ ನೌಕರನು; | ಇರಿತ "ಇಅತ' ನೋ. 


ತಪ್ಪು ದಸ್ತೈವಜು ಮಾಡಿದರೆ (ಗ್ರಾಮಾಕ. ೧೮೧) ; ನಮ್ಮ ಸ್ವಂತ] | 
ಇರಾದೆಯಿಂದ ಮಾಡೋ ಕೆಲಸ (ಸರ್ವಮಂ. ೨೮೪). ಇರಾದಿ: ನಾವು | 


ಇರಿದಿಗೆ (ನಾ). ಒಂದು ನಾಡಿನ ಹೆಸರು: ಇರಿದಿ(? ಡಿ)ಗೆ ( ಪೆ) 


ವಿಷಯೇ (ಇಆ. IX, ೧೨೮-೩೩; 700). [?] 


ಕೇಳೋದು ಕೇಳ್ಬಿಟ್ಟೊ ನಿಮ್ಮಿರಾದಿ ಇದ್ರೆ ನೋಡಿ, ಇಲ್ಲಿ ಹೋದ್ರೆ 10| ಇರಿನುಡಿ (ನಾ). (ಮನಸ್ಸನ್ನು) ಕುಟುಕುವ ಮಾತು; ಚುಚ್ಚು 


ಬಿಡಿ (ರುದ್ರಿಮ. ೮೫). 
[+ ಹಂ. ಮರಾ. ಇರಾದಾ ; ಅರೆ. ಇರಾದಾ, ಇರಾದತ್‌] 
ಇರಿ, (ಕ್ರಿ). ೧. ಜಿನುಗು; ತೊಟ್ಟಿಕ್ಕು. ೨. (ಹಾಲು) ಕರೆ; ಹಿಂಡು: 
“ಇರಿಯೆಂದು ಕಜಕಿವುದು? (ಕ ಶ ಸಾ. ೭-೧೩೮) ; “ಕೇಚಿವುದಕ್ಕಿರಿ? 
(ಕಬ್ಬಿಕೈ. ೫೯) ; ಇರಿದೊಂದೆರಡಿರಿಯಿಂ ತೀವಿರೆ ಕಂದಲ ತನ್ನ ಬಿಳಿಯ |15 
ಕಣ್ಗಳ ಬೆಳಗಿಂ ನೊರೆವಾಲಿಂ ತೀವಿತೆಗೆತ್ತಿರದೆಟ್ಟಿ ನಳಾತ್ಮಪತಿಯನೇಂ 
ನಗಿಸಿದಳೋ (ಲೀಲಾವ. ೫-೧೨೪). [ದೇ. ॥ ತಮಿ. ಇರಿ] | 
ಇರಿ "ಇಜಕ್ಕಿ' ನೋ. | 
ಇರ್ಕಿ (ನಾ). ಕರೆಯುವ ಹಾಲಿನ ಧಾರೆ: ಇರಿದೊಂದೆರಡಿರಿಯಿಂ ತೀವಿಕೆ 


ಮಾತು: (ಒಬ್ಬನನ್ನು ಕುರಿತು ಮಾಡಿದ) ಕಟುಟೀಕೆ; ಇರಿನುಡಿ 
(Thrust. ಇಂಕನಿ). [ಇರಿ (ಆ ಇಜಕ್ಕಿ) + ನುಡ್ಮಿ] 


ಇರಿಮುರಿಪಳ್ಳೆ (ನಾ). ನೀರಿನ ತಿರುವನ್ನು (ಸುಳಿಯನ್ನು) ಉಳ್ಳ 


ಹಳ್ಳ : ಇರಿಮುರಿಪಳ್ಳಂ ತಡಿಸರದೆರದಪ್ಪಿದ ಹಾವು ಪಸಿದ ಪೆಣ್ಣುಲಿ 
ಯಿಂದಾ ಕರಡಿ ಕಡುಮುಳಿದ ಸಿಂಹಂ ಸ್ಫುರದನಲನ ಜಾಲೆ ಬಾಲೆ 


(ಉಸಾರ. ೨೦೨). [ಇರಿ (ಆ ನೀರ್‌) + ಮುರ್ಕಿ + ಪಳ್ಳ) 


ಇರಿನೊಲ್ಲೆ (ನಾ). ಮೊಲ್ಲೆ ಹೂವಿನಲ್ಲಿ ಒಂದು ಬಗೆ: ಸಲಿಲೆಯಿರಿ 


ಮೊಲ್ಲೆ ಮಲ್ಲಿಗೆ ಸಹ ಪುಷ್ಪಕುಳದ ಲೋವೆಯು (ನವಮೋ. 9-೩೬). 
[ಇರಿ ? * ಮೊಲ್ಲೆ] 


ಕಂದಲ್‌ (ಲೀಲಾವ. ೫-೧೨೪). "ಅಂಬಿರಿವಿಡು?, "ಇರಿವಿಡು? ಪರಾ. |20| ಇರಿವಿಡು (ಕ್ರಿ). ತೊಟ್ಟಿಡು ; ಸ್ರವಿಸು; ಸುರಿ: ತೋರ ಮೊಲೆಗಳಿನಿರಿ 


[ಆ ಇರ] | | ವಿಡುತುಂ ಬಂದುವಂದು ಪಯಗಳ್‌ ಪಲವುಂ (ಲೀಲಾವ. ೫-೧೦೪). 
ಇರಿಕಿಕೊಳ್‌ (ಕ್ರಿ). (?): ಪರಿಮಳವನಳಿವಗೆಯ ಬಿರಿಮುಗುಳ ಪೆತ್ತು | “ಅಂಬಿರಿವಿಡು' ಪರಾ. [ಇರಿ * ಬಿಡು] 
ನಂತುರುಚಮತ್ಕಾರದಿಂದಾ ಸತಿಯು ಬರಲಣು ಗ ನಿರಿ ಕಿ[ಪಾಠಾಂ. ಚಿ] | | ಇರಿನೆ “ಇಟುಂಪೆ' ನೋ. 
ಕೊಂಡೆಸೆಯಲೈ ರೋಮಾಂಚಪುಳಕದಿಂದೈತಂದು ಜಮದಗ್ನಿಯ! | ಇರಿಸಲು "ಇಟೀಸಿಲ್‌,' ನೋ. 
(ಪರಶು. ೧೬-೯). [ಇರಿಕಿ? + ಕೊಳ] 125, ಇರಿಸಿಡು (ಕ್ರಿ). ಇಡು; ಮಡಗು : ಚಿಸಸಿಂ ಮಹಾನುಭಾವನನಿರ 


ಇರಿಕಿಸು “ಇರುಂಕಿಸು' ನೋ. | | 
ಇರಿಕು "ಇಲುಕ್ಕು' ನೋ. | 

ಇರಿಕೆ, (ನಾ). ೧. ಇರುವ ಸ್ಥಿತಿ, ರೀತಿ; ಬಾಳು: ತಿಳಿಯಲಿ 

ಯದೆ ವಿಪ್ರಜಾತಿಯ ಬಳಗದಿರಿಕೆಯನಿಂದು ಕೊಲ್ಲುತ ಬಲುಹುಮಾಡದೆ 
ಬಂದು ಕಂಡನು ಜಗದ ವಲ್ಲಭನ (ಕುವ್ಯಾಆ. ಓರಿಇ. ೨೬-೬೧) ; ನಿಂದಿರಿಕೆ | 30; 
ಯಲಿ ನಿನ್ನನುರುಹುವೆನೆಂದು ನೋಡ ತ್ರಿ ಜನ ಬಲುಹನು (ನಿಭಾಗ. | 
೯-೩-೪೦); ಇದನ್ನು ಕಂಡೆ ನಮ್ಮಯಿರಿಕೆಗಳು ವ್ಯರ್ಥವೆಂದು ಭಾವಿಸುತ್ತ | 
ಲಿಡ್ಡೇವೆ (ಶುಕಸ. ೧೨೫) ; ಆ ಹೆಂಗಸಿನ ಇರಿಕೆಯನ್ನು ನೋಡಿ ಜುಗುಪ್ಸೆ | 
ಯಾಯಿತು; ಅನಾಮಿ.೭೧). ೨. (ಪಾತ್ರೆ ಮುಂತಾದುವನ್ನು) ಇಡುವು। | 
ದಕ್ಕಾಗಿ ಅವುಗಳ ಅಡಿಯಲ್ಲಿ ಇರಿಸುವ ಸಾಧನ; ಸಿಂಬೆ; ಸುರುಳಿ: ಚ್ಟ 
| 


ಪಾತ್ರೆಗಳನ್ನಿರಿಸುವ ಪೀಠ ಅಥವಾ ಇರಿಕೆ : ಮರದ್ದು, ji 
ಆಥವಾ ತೆಂಗಿನನಾರು ಯಾ ಇತರ ನಾರಿನದು (ಅಡುಸಾ. ೩೫); ಶಾ 
ಗಳು ನೆಲದ ಮೇಲೆ ಇರಿಕೆ (೦೦1) ಹಾಕಿಕೊಂಡು. .. ಹಾದಿಯ ಮೇಲೆ; 
ಬಿದ್ದುಕೊಂಡು (ಬಾಲಪ್ರ. 11, ೧೦೨೪). [ಆ ಇರ್‌ -ಇಕೆ] | 
ಇರಿಕೆ (ನಾ). ಇರಿಯುವಿಕೆ; ತಿವಿಯುವಿಕೆ ; ಹೊಡೆಯುವುದು (ಕಿ). [40 
[ಇರ್ಮಿ (ಆ ಇಲ್ಲು) * ಇಕ್ಕೆ) | | 
ಇರಿಕೆಹಾಕು (ಕ್ರಿ). ಸುರುಳಿ ಸುತ್ತು; ಸಿಂಬೆ ಸುತ್ತು: ಸರ್ಪವು 
ಕೋಪಗೊಂಡು. ಇರಿಕೆಹಾಕಿದಂತೆ ಮೈಗಂಟುಕಟ್ಟಕೊಂಡಂತೆ ಕಲ್ಪನೆ 
ಬರುತ್ತದೆ (ಯಕ್ಷಬ. ೧೦೧) ; ನಾಗನ ಶರೀರ ಕೋಪದ ಅಳತೆಗೆ 
ಸಮನಾಗಿ ಇರಿಕೆಹಾಕಿಕೊಳ್ಳುತ್ತದಂತೆ (ಸ್ವಪ್ನಹೊ. ೬೭). 45 


[ಇರಿಕೆ * ಹಾಕು (ಆ ಪಾಯ್ಭು)] 


ದೊಯ್ದನಾವನಿರಿಸಿಟ್ಟಿ ನದೆಲ್ಲಿ ತದೀಯವಾರ್ತೆಯೆ 0 (ಕಾದಂಉ. 
೬೦೯); ಮಾವನುಮೆಮ್ಮ ತ್ತೆ ನಿರುಂ ದೇವನುಮಿರಿಸಿಟ್ಟು ಪೋದರಿನಿಬರುಮಂ 
ಶೂನ್ಯಾವಾಸದೊಳ್‌ (ಅಜಿಪು. ೬-೧೨೨); ಕನಕದ ಕಾಯನೊಂದು 
ದೆವಸಂ ತಿಜ್‌ದಟ್ಟುಅ್‌ ಸುಣ್ಣದೂಜಲೊಳ್‌ ದಿನಮಿರಿಸಿಟ್ಟು ಕರ್ಚಿ 
(ಲೋಕೋಪ. ೮-೩೧). [ಇರಿಸು + ಇಡ್ಳು) 


ಇರಿಸಿಸು (ಕ್ರಿ). ಇಡಿಸು; ಮಡಗಿಸು; ಏರ್ಪಡಿಸು: ಧರ್ಮದ 


ಉದಕವನೂ ಇರಿಸಿಸಿ ದೀವಳಿಗೆ ಹಬ್ಬ ಮುಂತಾಗಿ ದೀಪ್ತಿಯನ್ನೂ 
ಹೊತ್ತಿಸಿ (ಸೌಇಇ. 120-151, ೪೭೬-೩೨ ; 1506), 
[ಇರಿಸು + -ಇಸ್ಕು] 


ಇರಿಸು (ಕ್ರಿ). ಇರುವಂತೆ ಮಾಡು; ಇಡು; ಮಡಗು; ಉಳಿಸು ; 


ಕು ಳ್ಸಿರಿ ಸು; ಸ್ಥಾಪಿಸು ;  ಸಮಂತಿರಿಸುವೆನಂತನಂತೆಸುಖಸಂಗತ 
ಮಂಗಳಕಾರಣಂಗಳಂ (ಕವಿರಾ. ೨-೧೦೨) ; ಸ್ವರ್ಜಪೀಠದೊಳ್‌ ದಾದಿ 
ಯೆನಿರಿಸಿ (ವಡ್ಡಾರಾ. ೧೦೭-೧೯) ; ಪಡಿಗಳನಮರ್ಚಿ ಬಿಲ್ಲಂ ಕುದುಕೆಯಂ 
ಕಾಲಾಳಂ ನಾಯ್ಗಳುಮಂ ತಿಣ್ಣಮಿರಿಸಿ (ಪಂಪಭಾ. ೫-೪೭ ವ); ಪದೆ 
ದೆನ್ನಯ ವೀಣೆಯನಿರಿಪುದು ನಿನ್ನಯ ತೊಡೆಯ ಮೇಲೆ(ಕಾದಂಉ. ೫೯೭); 
ಗುರುಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿ 
ದಾಗಳೇ ಎನ್ನ ಭವಂ ನಾಸ್ತಿಯಾಯಿತ್ತು (ಮಹಾದೇ. ೬-೧); ಮೂರ್ಧ 
ದೊಳ್‌ ಕುಸುಮವನಿರಿಸಿ ನಮಸ್ಕರಿಸಿ (ಸದ್ಮರಾ. ೭-೧೪) ; ಮಾವಿನಕಾಯಿ 
ಗಳನ್ನು . . . ಮಣ್ಣಿನ ಪಾತ್ರೆಗಳಲ್ಲಿ ಹಾಕಿ ಜಾಗರೂಕತೆಯಿಂದ ಇರಿಸಿ 
ದರೆ ಬೇಕಾದಾಗ ತೆಗೆದು ಉಪಯೋಗಿಸಿಕೊಳ್ಳ ಬಹುದು (ಅಡುಸ್‌. 
೧೧೪). [ಇರ್‌ + -ಇಸ್ಯು) 


ಇರಿಸೆಟ್ಟಿ ೭೯ರ ಇರುವಾರ 


ಇರಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಮುಕಂಣ್ನಜೀಯರು ಸೊರಣ | | ಇರುಗಕಾಅ (ನಾ). (?): ಭೂಮಿಕಾಆ ಬೀರಗೌಡನ ಹಳ್ಳಿಯ ಆಸಗರ 
ಜೀಯರು ಯಿರಿಸೆಟ್ಟಿಯರೊಳಗಾದ ಸಮಸ್ತ ಗವುಡಪ್ರಜೆಗಳು (ಎಕ. 2, ಗೊರವನು ಹಂದಿ ಯನಿಜುದು ಸ್ವರ್ಗಸ್ತನಾದನು ಆ ಇರುಗಕಾಜ 


ಕೋಲಾರ. ೬೭-೧೪ ; ?). [ಇರಿ + ಸೆಟ್ಟಿ] ಮಾಡಿಸಿದ ಬೀರೆಗಲು (ಎಕ. 111, ಮಂಡ್ಯ. ೨೨-೭; 1144). - 
ಇರಿಸೆಡ್ಲು (ನಾ). ೧. ಮರದ ಸೌಟು. ೨. ಮೊರಸು ಒಕ್ಕಲಿಗರಲ್ಲಿ | [ಇರುಗೆ 2 + ೨-ಕಾಜ?] 
ಒಂದು ಪಂಗಡೆ (ಎಸಮೈ. ೫೪, ೪೪). [1] 5| ಇರುಗಡೆ (ನಾ). “ವಿಶ್ರಾಂತಿ” (ಜಾನಕೋ. ೧೭). "ನಿಲುಗಡೆ? ಪರಾ. 


ಇರು, "ಇರ್‌ ನೋ. [ಇರು (ಆ ಇಸ್‌) + -ಕಡ್ಕೆ] 

ಇರ್ಕು "ಇರ್ಕ್‌' ನೋ. ಇರುಗಮಯ್ಯ "ಇರುಗಮ್ಮಯ್ಯ' ನೋ. 

ಇರುಂಕಿಸು, ಇರಕಿಸು, ಇರಿಕಿಸು ಇರುಕಿಸು (ಕ್ರಿ). ಒತ್ತಿಹಿಡಿ; | ಇರುಗೆಮ್ಮಯ್ಯ, ಇರುಗಮಯ್ಯ (ನಾ). ಒಬ್ಬಾತನ ಹೆಸರು: ವಚ್ಚ 
ಒತ್ತಿಕ್ಳು; ಹಿಡಿಸು ; ಸಿಕ್ಕಿಸು. ಇರಕಿಸು : “ಹಾಯು ; ಹಿಚುಕು” | ಗೋತ್ರದ ಕಣ್ನಮ್ಮಯ್ಮನ ಮಗನಿರುಗಮ್ಮಯ್ಯನು... ಈ ಧರ್ಮಂ 
(ಜಾನಕೋ. ೧೭). ಇರಿಕಿಸು : ಘೂಕ ಭೀಕೃತಿಯಿರಿಕಿಪಯೇಡಿಗಳೆಸೆದು | 10 ಇರುಗನ್ನುಯ್ಯ ಗೊನ್ನು ಮನುಕಮ್ಮಯ್ಯಂಗಂ ಅವ್ವಬ್ಬೆಗಂ ಒನ್ನು ಭಾಗಂ 
ವೇವೇಳ್ವೆ (ಕಂನವಿ. ೧೮-೪೨) ; ರಾಮಸ್ಪನ್ನ ಬಲವಾಗಿ ಸಿಕ್ಕಿಸಿ ಸಕಕ | ಸಲ್ವುದು (ಎಕ. ೫, ಕೋಲಾರ. ೫೭-೮, ೧೫ ; 925). ಇರುಗಮಯ್ಯ : 
ಇಕ್ಳುಳದಲ್ಲಿ ಇರಿಕಿಸಿಕೊಂಡಂಗೆ (ನಮ್ಮಳ್ಳಿ. ೨೬). ಇರುಕಿಸು : ಜಾ | ಇರ್ವ್ವಲಿಯೂರೊಡೆಯ ಇರುಗಮಯ್ಯನ ಮಗಂ ಸಿರಿಯಮಯ್ಯನೆರಡು 


ಪಾತಕ್ಕಗಿದಿರುಕಿಸುತುಂ ಪೃಷ್ಠಮಂ (ಶಾಕುಂತ. ೩-೭). ಸೆಎಕೆಯಂ ತೂಂಬನಿಕ್ಕಿ ಮೂಡಣಳೆಟಕೆಂ೨ಂ ಕಟ್ಟಸಿ (ಎಕ. 1X, ಬೆಂಗಳೂ. 


| 
[ಇರುಂಕ್ಕು (ಆ ಇಖಂಕು) + -ಇಸ್ಕು] | ೭೯-೪ ; 870). (ಇರುಗ * ಅಮ್ಮ, * ಅಯ್ಯ] 
ಇರುಂಗುಣ "ಇರುಂಗೋಳ' ನೋ. (15 ಇರುಗಳೆ (ನಾ). ಎರಡು ಕಹಳೆ (?): ಗಂಗಪೆರ್ಮ್ಮಾಡಿದೇವರ್ಮ್ಮೆ 
ಇರುಂಗುಳೆ "ಇರುಂಗೋಳ' ನೋ. | ಚ್ಛಿರುಗಳೆ ಗುಡಿ ಚಾಮರ. .. ರಾಜ್ಮಚಿಕ್ನಂಗಳನಿತ್ತು (ಎಕ. ೪1, ಶಿವಮೊ. 
ಇರುಂಗೊಣ "ಇರುಂಗೋಳ' ನೋ. ೧೨-೫೦ ; 1085). [ಇರು (ಆ ಇರ್‌) * ಕಳ್ಳೆ (ಆ ಕಹಳೆ?)] 
ಇರುಂಗೊಳೆ "ಇರುಂಗೋಳ' ನೋ. | ಇರುಗುಂಡಿ (ನಾ). ಒಂದು ಜಾತಿಯ ಮರ (ದಕ. 3). 
ಇರುಂಗೋಳೆ, ಇರುಂಗುಣ, ಇರುಂಗುಳ್ಳ ಇರುಂಗೊಣ್ಯ ಇರುಂ | (2. 1 ತೆಲು. ಇರುಗುಡು, ಇರುವುಡು] 


ಗೊಳ, ಇರುಂಗೋಟ (ನಾ). ಹೇಮಾವತೀ ನಿಡುಗಲ್ಲು ಪ್ರ ರೇಕ 01 ಇರುಡಿ (ನಾ). ಒಂದು ವೃಕ್ಷದ ಹೆಸರು; ಸಂಪಿಗೆ; ಚಂಪಕ: 
ಗಳಲ್ಲಿದ್ದ ಚೋಳರ ಬುಡಕಟ್ಟಿಗೆ ಸೇರಿದ್ದ ಕೆಲವು ರಾಜರ ಹೆಸರ ವಿಕಸಿತ ಪುಸ್ಪದಂತರಳಿ ಕನ್ನಡಿಗರ್ಕರೆನಂತೆ ಬನ್ನಿ ಬಂದಕಿಯರ ನಾಮ 
ನೆಗಲ್ದೂ ಕೈಲಾಸಶೈ ಲಕ್ಕೆ ತಾಂ ಸುಹಿನಾಡೂ ವಿನುತಂಗೆ ಹ ದಂತೊಗೆದ ಪಾದರಿ ರೋಗಿಗಳಂತೆ ಕಾರಿ ಪಾವಕನ ಶರೀರದಂತಿರುಡಿ 
ವಿರುಂಗೋಳಂಗೆ ಲೋಕಳ್ಳೆ ಸದ್ಗುರುವಾದಂ (ಎಕ. 1, ೬೬-೯೧; 1176); (ಪಾಕಾಂ. ತೆ ತರಿ] ಸುಂಕಿಗನಂತಿರೆ ಚೆಲ್ವು ಲಾವಕನ ನಿಯೋಗದಂತೊಗೆದ 
ಇನವಂಶಸಂ[ಭವಂ] ತಾನೆನಿಸಿದಿರುಂಗೋಳ ನೃಪತಿಗೆ (ಸೌಇಇ. 1x-i, | ಬೊಬ್ಬುಲಿ ಪರ್ವಿದಟಿವ್ಯಮದ್ಭುತಂ (ಪುಣ್ಯಾ ಸ್ತ್ರ. ೧-೯೪). 


೨೯೮-೨೦; 1196). ಇರುಂಗುಣ : ಇರುಂಗುಣ ಇತಿ ಖ್ಯಾತಃ ತತೋ |25 [+ ತಮಿ. ಇರುಂಡಿ] 

ಜನಿ ಜನಾಧಿಪಃ (ಎಕ. 2೭11, ಪಾವುಗ. ೫೩-೧೪ ; 1292). ಇರುಂಗುಳೆ: ಇರುದಿ (ನಾ). ಮುಕ್ತಾಯ ; ಸಾವು: “ಕಾಡ, ಪೀಡೆ, ಗೋಳು, 
ಪೊಂಗಳನಿಷ್ಟಕರಂಗಳಂ ಸಮಸ್ತಾ ವನಿಭೃತ್ಸಮಂಗಳನಿರುಂಗುಳನೀವನು : ಬಳಲಿಕೆ .. . ಇರುಕ್ಕು ಇರುದಿ? (ಕಂನುಹು. ೮೧). 

ದಾತ್ತಮಂಗಳಂ (ಎಇ. x1೪, ೨೭೧-೨೭; 1173). ಇರುಂ ಗೊಣ: | [+ ತನಿ. ಇಜುದಿ - ಕೊನೆ, ಸಾವು, ಮೇರೆ] 


ತಮ್ಮ ತಂದೆ ಯಿರುಂಗೊಣದೇವರ ಶ್ರೀಹಸ್ತವಾಗಿ ಪುನಃಪ್ರತಿಷ್ಠೆಯಾಗಿ| |ಇರುಪು (ನಾ). ಒಂದು ತೆರಿಗೆ (?) : ಸುಂಕಕಾರುಕದಿಂದಿರುಪು 
(ಎಕ. ೫11, ಶಿರಾ. ೩೪-೨೩; 1262). ಇರುಂಗೊಳೆ : ವಿಕ್ರಮಾಭರಣ 130| ತಜವಾಳಿಕೆಕ್ತ ಅಂತು ೧೨ ॥ ೧ ಅಕ್ಷರದಲೂ ಹನ್ನೆರಡು ಹೊಂನು ಆಣು 
ನಿರುಂಗೊಳದೇವನಂಕ ಕಾಜ ರಣರಂಗಧೀರ (ಎಕ. 21], ಶಿರಾ. ೪೦-೫೭; ಹಣವಿಗಂ ಸಲುವ ಭೂಮಿಯ (ಮೈಆರಿ. ೧೯೩೪, ೫೩--೧೩ ; 1405). [?] 
1040) ; ಇರುಂಗೊಳ ಕುಂತಕದಳವನವಿದಳನ ಕರಾಳಶುಂಡಾಳನುಂ | [awe "ಇಲುಂಬು' ನೋ. 


(ಎಕ. ೪, ಬೇಲೂರು. ೫೮-೫೩ ; 1117). ಇರುಂಗೋಲು: ಥಾಶ್ರೀವಲ್ಲಳ | ಇರುಬೆ "ಇಲುಂಬು' ನೋ. 
ನೆನಿಸಿ ನೆಗತ್ತಿರುಂಗೋಟಸ್ರಿಪ (ಎಕ. ೫11, ಪಾವುಗ. ೪೩-೧೧ ; 1150), | | ಇರುಮಾಂರಿಗೊಡ (ನಾ). ಒಬ್ಬಾತನ ಹೆಸರು; ಶ್ರೀ ಸೋಮನಾಥ 
[+ ತಮಿ. ಇರುಜಕ್ಕ್ಯೋವೇಳ್‌) 134] ದೇವರು ಶ್ರೀ ಇರುಮುರಿಗಂಡ ಶ್ರೀ ಶ್ರೀ ಶ್ರೀ ಶ್ರೀ (ಎಕ. 111, ಮಳವ. 
ಇರುಂಗೋಲ "ಇರುಂಗೋಳ' ನೋ. | ೨೦-೨೨ ; 1388). [ಇರುಮುರ್ಯಿ * ಗಂಡ] 
ಇರುಂಬೆ "ಇಲುಂಪೆ' ನೋ. ಇರುವಂತಿ "ಇರವಂತಿ' ನೋ. 
ಕ 
i 


ಇರುಳೆಳೆ "ಇಲಿಕುಳಿ' ನೋ. ಇರುವಂತಿಗೆ "ಇರವಂತಿಗೆ' ನೋ. 


ಇರುಕಿಸು "ಇರುಂಕಿಸು' ನೋ. i Nemes "ಇರವಂತಿಗೆ' ನೋ. 

ಇರುಕ್ಕು "ಇಲುಂಕು' ನೋ. ೪! ಇರುವತ್ತು "ಇರ್ಪತ್ತು' ನೋ. 

ಇರುಕ್ಕು "ಇಟುಕ್ಕು' ನೋ. "ಇರುವರ್‌ "ಇರ್ವರ್‌' ನೋ. 

ಇರುಗ (ನಾ). ಒಬ್ಬಾತನ ಹೆಸರು: ಎಜೆಯಪಂ ಮೆಚ್ಚಿ ಇರುಗಜ್ನಿ: | ಇರುವಳಿಕೆ (ನಾ). ಇರುವ ರೀತಿ: ಬರೆವಣಿಗೆಯಲ್ಲಷ್ಟೇ ಆಲ್ಲ, ಇವರ 


ನಾಗತ್ತರವಟ್ಟಂಗಟ್ಟ | 720, ಬೆಂಗಳೂ. ೮೩-೫ ; Ki ಇರುಗಜಕ್ಗಿ | ಇರುವಳಿಕೆಯಲ್ಲಿಯೂ ಆದು ಮುದ್ರಿತವಾಗಿದೆ (ವಿಚಾಮಂ. ೧೦೧). 
ನಾಗತ್ತರವಟ್ಟಂಗಟ್ಟ (ಎಇ. 1, ೩೫೦-೫; 900); ಪೂಜ್ಮನಂ ರಿಪುನಿಕರ: | [ಇರು (ಆ ಇರ್‌) + -ವಳಿಕೆ) 
ಭಯಂಕರನನಿರುಗನಂ ಧರೆ ಪೊಗಳ್ಳು೦ (ಎಕ. ೪11, ಚೆನ್ನಗಿ. ೬೧-೩೪; ಆ! ಇರುವಾಯಿ "ಇರ್ಬಾಯ್‌ ' ನೋ. 

1125). [?) | ಇರುವಾರ “ಇರ್ವಾರ' ನೋ. 


ಇರುವಿಕೆ ಇರುಳುದಳನಾಅ 
ಇರುವಿಕೆ (ನಾ). ಇರುವ ಸ್ಥಿತಿ, ರೀತಿ: ಧುರಧೀರ ರಣಧೂಳಿ ಖಾನನ! 


| ಇರುಳಕಾಯಿಕ - ರಾತ್ರಿಯ ಕೆಲಸ: ಸಂತೆಕಾಯಿಕ... ಕಂತೆ 
ಪೌರುಷದಿರುವಿಕೆಯನು ನೋಡಿ ನಗುತ (ಕಂನವಿ. ೧೨-೪೧); ಅದರ | | 

| 

| 


ಕಾಯಿಕ ಯಿರುಳಕಾಯಂಕವೆಂತವಕೆ ಪೆಸರಿಟ್ಟು (ಬಿಜ್ಜ ಪು. ೪೮-೫೨). 


ಇರುವಿಕೆಯೆಲ್ಲಾ ಶ್ರೀರಂಗಸಟ್ಟಣದಂತೆಯೇ (ಹುಟ್ಟಿ ಹ. ೬); ದನಗಳ | [ದೇ, ॥ ತನಿ. ಇರವು, ಇರ, ಇರ್ಕಾ ರಾಸ ರಾತ್ರಿ, ಇರುಳ್‌ ಎ 
ಇರುವಿಕೆಯನ್ನು. ತಳ ಅತ್ತಿತ್ತ ನೋಡಿದನು (ಮಣಿಸ. ೯೮). ಕತ್ತಲೆ, ಅಜ್ಞಾನ; ಮಲ. ಇರವು, ಇರಾ, ರಾಎ ರಾತ್ರಿ, ಇರುಟ್ಟು, 
[ಇರು (ಆ ಇರ್‌) + -ಇಕೆ] 5 ಇರಿಟ್ಟು ಇ ಕತ್ತಲೆ; ತುಳು. ಇರ್ಲ್‌, ಇರ್ಳ್‌; ತೆಲು. ಇರುಲು; 


ಇರುವು, "ಇರಂ' ನೋ 
ಇರುವು "ಇಜುಂಪೆ? ನೋ. 
ಇರುವೆ, "ಇಜುಂಪೆ' ನೋ. 
ಇರುವೆ. (ನಾ). ಜೊಮ್ಮು; ಮರಗಟ್ಟುವುದು. 
ಇರುವೆಬರು ೬ ಜೊಮ್ಮುಹಿಡಿ; ಕೈಕಾಲು ಮರಗಟ್ಟು : ನಾವು | 10 
ಒಂದು ಮಗ್ಗುಲಿನಲ್ಲಿ ವಿಶ್ರ ಹ ನಮ್ಮ ಕೈ ಕಾಲುಗಳು 'ಮರಗಟ್ಟು 
ವುವು. ಅವುಗಳಲ್ಲಿ ಸೂಜಿ "ಚುಚ್ಚಿದಂತೆ ಅನುಭವಪಾಗುವುದು ; ಕೆಲವರು | 
ಇದನ್ನು “ಇರುವೆ ಬಂತು” ಎಂದೂ ಕರೆಯುತ್ತಾ ರೆ (ಬಾಲಪ್ರ. | 
11, ೧೦೭೫). [?) 
ಇರುವೆಬಾಕ (ನಾ). ಇರುವೆಯನ್ನು ತಿನ್ನುವ ಪ್ರಾಣಿ: ಒಂದು; 
ಜಾತಿಯ *ಇರುವೆಬಾಕ ೨ WE: ಇದೆ. ಇದು ನೋಟಕ್ಕೆ ನೀಳ 
ಮೂತಿಯುಳ್ಳ ಮುಂಗುಸಿಯಂತೆ ಕಾಣುವುದು (ಬಾಲಪ್ರ. 
(ಇರುವೆ, (ಆ ಇಅುಂಪಫೆ) + ಬಾಕ] 
ಇರುಸರಿಕೆ, ಇರಸರಿಕೆ (ತ ಇರುವ ರೀತಿ, ಸ್ಥಿತಿ: ಅನರನರ | ; ಇರುಳುಗಣ್ಣ "ಇರುಳ್ಗಣ್ಣ' ನೋ. 
ಯಿರುಸರಿಕೆಗಳೆಂದಲುಂ . . ಮನುಷ್ಯರ ಸ್ವರೂಪವಂ ತಿಳಿದು (ಸಾಗಂಧಿ. 1೩01 ಇರುಳುಗಣ್ಣು (ನಾ. ಸಂಜೆಯಾದೊಡನೆ ಕಣ್ಣು ಕಾಣದಂತಾ 
೫೯೫-೭). ಇರೆಸರಿಕೆ : ಆನನ ಇರೆಸರಿಕೆ ಹಾಗಿತ್ತು (ರುದ್ರವೀ. ೭೩). ಗುವ ಒಂದು ಬಗೆಯ ನೇತ್ರರೋಗ ; ರಾತ್ರಿಯಲ್ಲಿ ಕಣ್ಣು ಕಾಣ 
[ಇರು, (ಆ ಇರ್‌) + ಸರಿಕೆ ಗ್ರ ದಿರುವಿಕೆ: ಅಗಸೇಸೊಪ್ಪಿನ ರಸದಲ್ಲಿ ಗಟ್ಟಿ ನಂಣಸಂ' ನೆನೆಯಿಕ್ಕಿ ಬಿಸಿ 
ಇರುಸಾಲು "ಇರಸಾಲು' ನೋ. ಲಲ್ಲಿ ಒಣಗಿಸಿ ಪುನಃ ನೆನೆಯಿಕ್ಳಿ ಬಗ ದಿವುಡುಃ ಈ ರೀತಿ Fe ಬಾರಿ 
ಇರುಸು "ಇರಸು' ನೋ. ಒಣಗಿಸಿಕೊಂಡು ಆ ರಸದಲ್ಲಿ ತೇದು ಕಣ್ಣಿಗೆಚ್ಚಲು ಇರುಳುಗಣ್ಣು ಮಾಣು 
ಇರುಸುಮುರುಸು "ಇರಸುಮುರಸು' ನೋ. ವುದು (ವೈದ್ಯಸಾ. 11, ೮೫); ಇರುಳುಗಣ್ಣಿಗೆ : -ಚಿಟ್ಟಿವುಡಕಲದ ಹರಳ 
ಇರುಹ (ನಾ). ಇರುವಿಕೆ: ಸಣ್ಣವಾಗಿರುಹ . .. ಉದ್ದವಾಗಿರುಹ... ತಿರುಳು ಎಮ್ಮೇಮೊಸರಲ್ಲಿ ತೇದು ಹಚ್ಚಲು ಇರುಳುಗಣ್ಣು ಮಾಣ್ಗುಂ 
ದಟ್ಟಿತ್ತಾಗಿರುಹ, , . ಅಗಲನಾಗಿರುಹ (ಲೋಕೋಪ. ೧೧-೭೪ ಟೀಕೆ); | (ವಿವೈವಿ. ೬೨). [ಇರುಳು (ಆ ಇರುಳ) + ಕಣ್ಣು (ಆ ಕಣ್‌)] 
ಮಗನಿಗೆ ತಂದೆಯಾಗಿರುಹ ತಂದೆಗೆ ಮಗನಾಗಿರುಹ ಹೆಂಡತಿಗೆ ಗಂಡನಾ| | ಇರುಳುಗನ್ನ (ನಾ). ರಾತ್ರಿಯಹೊತ್ತು ಮನೆಗೆ ಹಾಕುವ ಕನ್ನ 


ಕೊಲಾ. ಚಿರುಮ್‌ - ಕಗ್ಗತ್ತಲೆ; ಪರ್ಜಿ. ಚಿರುನ್‌ - ಇದ್ದಿಲು; ಕುಣ. 

ಸ್ರೋಬಿ ೬ ಕಾಡಿಗೆ; ಕುವಿ. ರೋಯ ಎ ಕಾಡಿಗೆ] 

| ಇರುಳೆರಸ (ನಾ). ರಾತ್ರಿಯ ಒಡೆಯ ; ಚಂದ್ರ 

ತಿಂಗಳ್‌ - ಈ ೨೦ ಚಂದ್ರನ ಪೆಸರ್‌? (ಕಶಸಾ. ೨-೨೩); “ಚಂದಿರ 

ನಿರುಳರಸಂ ಬಿದುನೆಂದುಂ. . .ಇಂದುವಿಗಭಿಧಾನಂಗಳ್‌ * (ಕವಿಕಂ,೪೪). 
[ಇರುಳ್‌ + ಅರಸ್ಕ] 

ಇರುಳರಸ: “ಇರುಳಾಣ್ಮನೆನೆ ಚಂದ್ರನಕ್ಕು ” 
[ಇರುಳ್‌ * ಅಣ್ಮ (ಆ ಆಳ್ಮ)] 


| 
| 
i 
| 
| : *ಇರುಳರೆಸಂ... 


ಇರುಳಾಣ್ಮ (ನಾ). ಎ 
(ಕಶರ. ೧೧೮). 
ಇರುಳು "ಇರುಳ್‌' ನೋ. 
15 ಇರುಳುಕಳ್ಳೆ "ಇರುಳುಗಳ್ಳ' ನೋ. 
ಇರುಳುಕುರುಡು (ನಾ). ಇರುಳುಗಣ್ಣು : ಇರುಳುಕುರುಡು (Night 
blindness) ಮುಚ್ಚಂಜೆಯಲ್ಲಿ ಮತ್ತು ಕತ್ತಲೆಯಲ್ಲಿ ಕಣ್ಣ ಕಾಣುವು 


111, ಚ 
| ದಿಲ್ಲ (ಗೃಹವಿ. ೨೭). [ಇರುಳು (ಆ ಇರುಳ್‌) + ಕುರುಡು] 


ು 
ಟಾ 


ಗಿರುಹ... ಮಸಣಕ್ಕೆ ಹೆಣನಾಗಿರುಹ (ಸಮಾವ. ೧೭-೭೦). —ಕಳ್ಳತನಕ್ಕಾಗಿ ಗೋಡೆಯನ್ನು ಕೊರೆಯುವುದು: ಇರುಳು 

(ಇರು, (ಆ ಇರ್‌) * -ಹ್ಮ (ಆ -ಸ್ಕ)) [50] ಗನ್ನದ [ಪಾಠಾಂ. ಕಳ್ಳನ] ಕೆಲಸ ದಿವವಾಚರಣೆ ಧರ್ಮದ ವಿರಸ ತತ್ಪರಿ 

ಇರುಹು "ಇರಂ' ನೋ. ಸರದ ನಡವಳಿ ನಿನ್ನೊಳಿರೆ ಕೇಳ್ದಜಕಿದು ನಾವಿದನು (ತೊರರಾ. ೪-೪-೫೨). 
ಇರುಳ್‌, ಇರುಳು (ನಾ). ೧. ರಾತ್ರಿ; ನಿಶೆ: “ವಿಭಾವರಿ ಸಕ್ತಮುಷೆ [ಇರುಳು (ಆ ಇರುಳ್‌) + ಕನ್ನ] 

ಯಿರುಳ ತಾಂ ತ್ರಿಯಾನ್ಕೆ ಯಾಮಿಸಿಯಕ್ಕುಂ (ವಸ್ತು ಕೋ. ೧೫-೫) ; ಇರುಳುಗಳ್ಳೆ, ಇರುಳುಕಳ್ಳ (ನಾ). ರಾತ್ರಿಯಕಾಲದಲ್ಲಿ ಕದಿಯುವ 


ನೆನೆದಿರುಳುಂ ಪಗಲುಂ ನಿನ್ನನೆ ಪೀನಮೊಜಲ್ಲು ಮಣಜುಗಿ ಕಾತರಿಸುತ್ತುಂ 
(ಕವಿರಾ. ೨-೮೧); ಇರುಳುಂ ಪಗಲುಂ ಜಾನಿಸಿ ಸುರತ್ವಮಂ ಕೊಟ್ಟು 
ಮಗುಲಕೆ (ಶಾಂಶಿಪು. ೪-೬೯) ; ವಿಧುವಿಲ್ಲದಿರುಳ್‌ ಕೆಲದೊಳ್‌ ವಧು 
ವಿಲ್ಲದ ಲೀಲೆ (ಕಾವ್ಯಾವ. ೪೧). ೨. ಅಜ್ಞಾನ: ದಯೆಯಿಂ ಪೊರೆವ 
ನೃಪನಣ್ಣನೆನೆ ಮಚ್ಚರಿಸುವರಾರ್‌ ನಾಕಿಯಿರುಳೊಳೇಂ ಪು ಟ್ಟ ದನೆೇ 
(ಭಂದೋಂಬು. ೧-೨೭). ಇರುಳು: ೧. ಬಹ್ವಾರಂಭಪರಿಗ್ರಹವಿಹ್ವಳ 
ನಿಂದ್ರಿಯಸುಖಾರ್ಥಿ ಸಂಸಾರಗುಹಾಗಹ್ವರದೊಳಗಿರುಳಿನ ಚಕ್ರಾಹ್ವದ 
ವೋಲ್‌ ಮಜುಗದೇ 0 ಸುಖಂಬಡೆದಪನೇ (ಆದಿಫು. ೩-೬೮) ; ಇರುಳು 
ನಾಲ್ಕು ಜಾವ ಲಿಂಗದ ವಿಕಳಾವಸ್ಥೆ ಯಲ್ಲಿಪ್ಪೆನು (ಮಹಾದೇ. ಬ. ೩೭-೭೯); 
ಇರುಳು ಕಳೆದ ಮೇಲೆ ಹಗಲು ಬರುವುದು (ಹಾಹುತ್ತ. ೫೪) ; ಕುರುಡಗೆ | 
ಹಗಲೇನು ಇರುಳೇನು (ಗಾದೆ); ಇರುಳು ಕಂಡ ಬಾವಿಯಲ್ಲಿ ಹಗಲು 
ಬಿದ್ದ (ಗಾದೆ). ೨. ಮದಹಿಡಿಸಿ ಮರುಳ್ಗೊಳಿಸಿ ಇರುಳುಗವಿಸಿ ಮುಚ್ಚು 
ವಳು ಕಣ್ಮಳಿಸಿ ಮಣ್ಣೊಳವಳು (ಪಾರಸಿ. ೭-೩). 


40 


45 


ಇರುಳುದಳೆವಾಅ (ನಾ). 


ಕಳ್ಳ: ಇರುಳುಗಳ್ಳೆನ ಕೂಡೆ ಸೇರಿದ ಮರುಳಿನಂತಿರೆ ನೀವು ರಣದಲಿ 

ಜು ಹ ವ್ಯಾದ್ರೋ. ೧೭-೩೨). ಇರುಳುಕಳ್ಳ : ಇರುಳು 

ಕಳ್ಳನ [ಪಾಠಾಂ. ಗನ್ನೆ ದ] ಕೆಲಸ ದಿವದಾಚರಣೆ ಧರ್ಮದ. ವಿರಸ ತತ್ಪ 

ರಿಸರದ ನಡವಳಿ ನಿನ್ನೊಳಿರೆ ಕೇಳ್ದ ಜಕದು ನಾವಿದನು (ತೊರರಾ. ೪-೪-೫೨). 
[ಇರುಳು (ಆ ಇರುಳ್‌) + ಕಳ್ಳ) 


ಇರುಳುಡುಪು (ನಾ). ರಾತ್ರಿ ಧರಿಸುವ ಉಡುಪು: ಸೋಡಾ ಮತ್ತು 


ಕಾಫಿ ಕುಡಿಯುವುದು, ಇರುಳುಡುಪಿನಲ್ಲಿಯೆ ಕೋಣೆಯಲ್ಲಿ ಅತ್ತಿಂದಿತ್ತ 
ಶಿರುಗಾಡುವುದು (ಪುನರು. ೧೨). 

[ಇರುಳು (ಆ ಇರುಳ್‌) * ಉಡುಪು] 
ರಾತ್ರಿಯಲ್ಲಿ ಕಾವಲು ಕಾಯುವ 
ತಳವಾರ : ಶಿವರಾತ್ರೆ ನೇಮದ ಸಂಕಿದೇವಂ ನಿಮ್ಮ ನಗರಿಯೊಳಿರುಳುದ 
[ಪಾಠಾಂ. ತ]ಳವಾಜ ( ಬಸಪು. ೯-೩೯). 

[ಇರುಳು (ಆ ಇರುಳ್‌) + ತಳವಾಜ] 


ಇರುಳುಬವರ ೬೯೨ 


ಇರುಳುಬವರ (ಸಾ). ರಾತ್ರಿಯಲ್ಲಿ ಮಾಡುವ ಯುದ್ಧ ; ರಾತ್ರಿಯ | 
ಕಾಳಗ: ಕರಸು ಧರ್ಮಜ ಕಲಿಘಟೋತ್ಕ ಚನಿರುಳುಬವರಕೆ ನಿಲಲಿ 
(ಕುವ್ಯಾದ್ರೋ. ೧೫-೪೩). [ಇರುಳು (ಆ ಇರುಳ) + ಬವರ,] 

ಇರುಳುಮುಂಜಾವ (ನಾ). ರಾತ್ರಿಯ ಮೊದಲನೆಯ ಯಾಮ; | 
ಪ್ರದೋಷಕಾಲ : “ಇರುಳು (ಪಾಕಾಂ. ೪] ಮುಂಜಾವಂ ಪ್ರದೋಷ | 5 
ಮಕ್ಕುಂ ೫ (ಮಂಗರಾ. ೨೦-೭). [ಇರುಳು (ಆ ಇರುಳ್‌) + ಮುಂಜಾವ] 

ಇರುಳುಮೆಯ್‌ (ನಾ). ನಡುರಾತ್ರಿ; ಕತ್ತಲು (?): ನೀಲಶಲಾಕೆಗೆ| 
ಜೀವಂಬೊಯ್ದಂತಿರ್ದ ಕೃಷ್ಣನ ಮೂರ್ತಿಯಂ . . . ನಿಧಾನವನೆತ್ತಿ| | 
ಕೊಳ್ತ ವೋಲಿರುಳುಮೆಯ್ಕೊಳ್‌ ಬೇಗಮೆತ್ತಿಕೊಂಡು . . . ವಸುದೇವಂ 
(ಅರ್ಧನೇ. ೭-೪೪ ವ). [ಇರುಳು (ಆ ಇರುಳ) + ಮೆಯ್‌] 

ಇರುಳೆಲೆ (ನಾ). “ಇಂದಿನಗಡ್ಡೆ ” (ಲೋಕೋಪ. ಟೀಕೆ): ಜಲರುಹ 
ಕಂದಾನ್ವಿತಮಿರುಳೆಲೆಯೊಳ್‌ ಸಲೆ ಕಲಕ್ತಿಗಿರಿಯ ಬೂದಿಯ ತಳಿದೂಜ 
ಲೊಳಿಂಬಿನೆ ಕುದಿಯಿಸಿ ನಾಂಗುಲಿಕಮನಡುಗಾಜ್ಯದಿಂ ರಸಾಯನಮಕ್ಕುಂ 
(ಲೋಕೋಪ. ೮-೨೯). [2] 

ಇರುಳೆಆಕಿಯ (ನಾ). ಎ ಇರುಳರಸ: ಇರುಳೆಜಯನಂ ಪಾಲ್ಗಡಲು 
ಪಗಲೆಣೆವಕ್ಕಿ ತರಣಿಯನು ಸರಸಿರುಹ ನೆನೆವಂತೆ ನೆನೆವಳಾ ತರಳೆ ನಿನ್ನಂ 
(ಸಾಳ್ವಭಾ. ೧೪-೨೧) ; ಅರವಿಂದದ ಸಿರಿ ಮೇಣಿರುಳಿರುಳೆಜಕಿಯನ ಸಿರಿಯೆ 
ಪಗಲೊಳಳಿಗುಂ (ರಾಜಶೇ. ೭-೪೬).  [ಇರುಳ್‌ + ಎಜಕಿಯ] | 

ಇರುಳೋಲಗೆ (ನಾ). ರಾತ್ರಿಯ ದರ್ಬಾರು: ಬಂದುದಿರುಳೋಲಗಕೆ 
ರಾಯನ ಮಂದಿ ದಳಪತಿ ಶಕುನಿ ಕೃಪಗುರುನಂದನಾದಿ ಪ್ರತತಿ (ಕುವ್ಯಾಕ. 
೫-೫). [ಇರುಳ್‌ + ಓಲಗ) 

ಇರುಳ್ನೆಣ್ಣ, ಇರುಳುಗಣ್ಣ (ನಾ). ೧. ಚಂದ್ರ. ೨. ಗೂಬೆ; ಗೂಗೆ:| | 
೧, ೨: ಆ ನೀಚಿಗೆ ಇರುಳ್ಳಣ್ಣಂಗೆಂತಂತೊಪ್ಪುವ ಬಟ್ಟಿ ನುಣ್ಣಣ್‌... | 

| 
| 


10 
15 


20 


ಇರುಳ್ಗಣ್ಣನೆಂದೊಡೆ ಅನ ಸೈಪುಳ್ಳಂ? . . . ಇರುಳ್ಳಣ್ಣನೆಂದು ಚೆಂದವ | 
ನಕ್ಕುಂ (ರಾಮಾಶ್ವ. ೮೯-೨೫). ೩. ರಾತ್ರಿಯ ಹೊತ್ತು ಕಣ್ಣು ಕಾಣದ 25 
ವನು. ಇರುಳುಗಣ್ಣ : ೩. ಆತ ಇರುಳುಗಣ್ಣ ; ಸಂಜೆಯಾಯಿತೆಂದರೆ 
ಅವನಿಗೆ ಕಣ್ಣು ಕಾಣುವುದಿಲ್ಲ (ರೂಢಿ). [ಇರುಳ * ಕಣ್‌ +-೪,] 

ಇರುಳ್ಗಳಿ (ಕ್ರಿ). ರಾತ್ರಿಯನ್ನು ಕಳೆ: ಅಸಿಯಳ ಮನದನುತಾಪವ ಸಖಿ 
ನಿವಾರಿಸಿ ನೊಂದಳಿರುಳ್ಗಳಿವುದಕೆ ಬಿಸುಗದಿರನ ಹುಟ್ಟುಗೆಟ್ಟುದೊ 
ಕೋಮಶಯಸಷಿ ಕಲ್ಪಕೋಟ ತೀರ್ನನಕ (ಮೋಹತ. ೨೭-೬೩). 

[ಇರುಳ್‌ + ಕಳ್ಳಿ (ಆ ಕಲ))] 

ಇರುಳ್ಲಾಪು (ನಾ). ರಾತ್ರಿಯ ಕಾವಲು: ಅಲ್ಲಲ್ಲಿ ಪಡೆಪಡೆಗಳಾಗಿ 

ತಿರುಗುವ ಇರುಳ್ಳಾಪಿನಾಳ್ಗಳ ಸೊಲ್ಲ ಸುಳಿವಿಂ (ಶ್ರೀರಾಮಾ. ೪೪೭-೩). 
[ಇರುಳ್‌ + ಕಾಪು] 

ಇರುಳ್ಲಾಳೆಗೆ (ನಾ). ರಾತ್ರಿಯ ಯುದ್ಧ; ರಾತ್ರಿಯಲ್ಲಿ ನಡಸುವ|3; 
ಕಾಳಗ: ಇರುಳ್ಗಾಳೆಗದೊಳ್‌ ಕೌಶಿಕಂಗಳೊಂದಪ್ಪೊಡಂ ಸತ್ತುವುಂ | 
ನೊಂದುವುಮಿಲ್ಲಂ (ಪಂಚತಂ. ೨೦೬-೧). [ಇರುಳ್‌ * ಕಾಳೆಗ] 

ಇರೆ (ನಾ). ೧. ಭೂಮಿ. ೨. ನೀರು. ೩. ಸರಸ್ವತಿ. ೪. ಆಹಾರ. 
೫. ಮಾತು. [ಸಂ. ಇರಾ] 

ಇರೈ (ನಾ). ಒಂದು ಗಿಡದ ಹೆಸರು (ಮೈಔಗಿ. ೧೬-೨೮೬). [?) 

ಇರ್ಕಂಡ (ನಾ). ಎರಡು ಚೂರು, ತುಣುಕು, ತುಂಡು: 
ಮದಕರಿಗಳನೆರಡೆ ಪೊಯ್ಯೊಳಿರ್ಕಂಡಂ ಮಾಡಿದ ([ಪಾಠಾಂ. ಎರಟ್ಟಡಿ 
ಮಾಡಲ್ಯದೆ] ಖಡ್ಗಧರರ ಭುಜಬಲಮದೇಂ ನಿಮಿರ್ಚಿದುದೊ ರಣದೊ 
ಳದ್ಭುತರಸಮಂ (ಗದಾಯು. ೪-೩೦). [ಇರ್‌ (ಆ ಎರಡು) + ಕಂಡ] 

ಇರ್ಕೆಂಡುಗ, ಇಕ್ಕುಂಡುಗ್ಯ ಖಂಡುಗ ಇರ್ಬಂಡುಗ (ನಾ). | ಆ 
೧. ಎರಡು ಖಂಡುಗದ ಪ್ರಮಾಣ: ೨. ಎರಡು ಖಂಡುಗ ಬೀಜ 


30! 


140 


ಇರ್ಕಡಿ 


ವರಿಯಷ್ಟು : ಶ್ರೀಪುರದ ವಯಲುಳ್ಯಮ್ಮರ್ಗಟ್ಟಿನಲ್ಲಿ ಇರ್ಕ್ಶಂಡುಗಂ 
ಕಟನಿ (ಎಕ. 1೪, ನಾಗಮಂ. ೮೫-೬೭ ; 786) ; ಪಿರಿಯಕೆಆಕಿಯ ಕೆಲಗೆ ' 
ಕಾಲಜ್ಞುದೊಳಿರ್ಕಂಡುಗಂ ಮಣ್ಣು ಕೊಟ್ಟಿರ್‌ (ಎಕ. 111, ಮಂಡ್ಯ. 
೪೧-೧೨; 950). ಇಕ್ಕ್‌ಂಡುಗ: ೨. ಪಂಚಮಹಾಪಾತಕನಕ್ಕು 
ಇಕ್ಕಂಡುಗ ಆಯುಪುದ ಫಪೊಯ್ತೋದು (ಎಕ. ೫, ಕೋಲಾರ. ೬-೧೨; 
753). ಇಖ್ಬಂಡುಗೆ: ೨. ಗಂಗಮಾರದೇವಿಯ ಹಡುವಣ ನೆಯ 
ಲಿಖ್ಬಂಡುಗ ಗದ್ದೆ ಮತ್ತಂ... ಗಂಗವೂರಲೆಯ ಹಡುವಣ ಮೆಯ 
ಲಿಖ್ಬಂಡುಗ ಗರ್ದ್ವೆಯಲುಂ (ಎಕ. ೪, ಹಾಸನ. ೧೦೨-೨೩; 1123). 
ಇರ್ಬಂಡುಗೆ: ತ್ರೈಲೋಕ್ಕನೀರಕೆ ಕೊಟ್ಟಿ ಮಣ್ಣು ಇರ್ಬಂಡುಗ 
(ಎಕ. 120, ಬೆಂಗಳೂ. ೪೦-೧೦ ; 830). 
[ಇರ್‌ (ಆ ಎರಡು) + ಕಂಡುಗ] 

ಇರ್ಕಚ್ಚೆ (ನಾ). ಎರಡು ಕಚ್ಚೆ ; ಜೋಡುಕಚ್ಚೆ: ಕಾಮರಸಂ 
ಭೋಂಕನೆ ಸೂಸೆ ತಾಳ್ದಲರಿದೆಂದಿರ್ಕಚ್ಚೈೆಯಂ ಕಟ್ಟದಳ್‌ (ಪಂಪಭಾ. 
೪-೩೮). [ಇರ್‌ (ಆ ಎರಡು) + ಕಚ್ಚಿ] 

ಇರ್ಕೆಟ "ಇರ್ಕಟ್ಟು' ನೋ. 

ಇರ್ಕಟ್ಟು, ಇಕ್ಕಟ್ಟು, ಇರ್ಕಟ (ನಾ). ೧. ಎರಡು ಕಡೆಯಲ್ಲಿಯೂ 
ಕಟ್ಟು; ಎರಡು ಬಂಧನ: ಇರ್ತೆರೆ, ಇರ್ಕಟ್ಟು, ಇರ್ತಡಿ (ಶಮದ. 
೧೮೭ ಪ್ರಯೋ). ಇಕ್ಕಟ್ಟು: “ಎರಡು ತರ” (ಗಂಗಾಮ. ೩೨). ೨. ಸ್ಥಳ 
ಸಾಲದೆ ಹೋಗುವಿಕೆ; ಸ್ಥಳಸಂಕೋಚ : ಸಕಲ ಸುರೌಘ ನೆರೆ 
ದುದು ನೋಡಲಾಹವವ ನಭದೊಳಿಕ್ಕಟ್ಟಯ್ತು (ತೊರರಾ. ೪-೪-೧೪) ; 
ಅವರು ಇಕ್ಕಟ್ಟಾದ ಪರ್ವತಮಾರ್ಗದಲ್ಲಿ ಸಿಕ್ಕಿದಾಗ (ಬಂಕಿಮ. ೨೧೯) ; 
ಇಕ್ಕಟ್ಟಾದ ಗಿಡಗಳ ಗುಂಪಿನಲ್ಲಿ ನಿಂತು (ಬಂಗಾಹೆ. ೧೮). ಜಿ. (ಆಲಂ) 
ಕಠಿಣವಾದ ಪ್ರಸಂಗ; ಸಂಕಟಿದ ಸ್ಥಿತಿ; ಬಿಕ್ಕಟ್ಟು: ಇಂಥ ಇಕ್ಕಟ್ಟ 
ದ್ವರೆ ಕೆಲಸ ಮಾಡುವುದು ಬಹಳ ಕಷ್ಟ (ಮರಳಿ. ೧೧೩) ; ಒಂದೇ ಅಚ್ಚಿನ 
ಅಂಗರಚನೆ ತರುವುದರಿಂದ ಇಕ್ಕಟ್ಟು ಮಾಡಿದಂತಾಗುವುದು (ಬೆಸಂಕ. 
೧೦-೨-೬೫; ೨-೭); ನಾನು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿದ್ದೆ (ಆಲಹೂ. 
೬೩). ಇರ್ಕಟಿ: ೨, ಸ್ಥಳ ತುಂಬ ಇರ್ಕಟವಾಗಿದೆ ; ಇಲ್ಲಿ ಎಲ್ಲವನ್ನೂ 
ಹೇಗೆ ಇಡುವುದು ; ರೂಢಿ). ೩. ಅವನು ತುಂಬ ಇರ್ಕಟದಲ್ಲಿ ಸಿಕ್ಕಿದ್ದಾನೆ 
(ರೂಢಿ). (ಇರ್‌ (ಆ ಎರಡು) * ಕಟ್ಟು] 

ಇರ್ಕಟ್ಟುಗಟ್ಟು (ಕ್ರಿ) ೧. ಎರಡು ಕಟ್ಟುಗಳನ್ನು ಕಟ್ಟು. 
೨. ಇಮ್ಮಡಿಯಾಗಿ ಕಟ್ಟು : ಶರಪುಂಖಿಯನಂಬಿಲದಿಂ ನಿರೂಹಮಂ 
ಮಾಚಕ್ಕಿ ಮೊಕ್ಕಳಂ ಕದಡಿ ಬಸಿಲ್‌ ಪರಿವೊಡೆ ಮೊಸರಂ ಕುಡುವುದು ಪರಿ 
ಭವಿಸಿರ್ಕಟ್ಟು ಗಟ್ಟದಂತಿರೆ ನಿಲ್ಲುಂ ( ಅಶ್ವಶಾ. ೧೧-೩೫). 

[ಇರ್ಕಟ್ಟು * ಕಟ್ಟು) 

ಇರ್ಕಡಿ, ಇಕ್ಕಡಿ (ನಾ). ೧. ಎರಡು ತುಣುಕು, ಚೂರು: ಬೆನ್ನೊಳ 
ಮರ್ಚಿದ -ಪೊನ್ನಪಲ್ಲಣಂ ಪಕ್ಕರೆ ತೇಜಿವಾರು ಕಚೀದಿರ್ಕಡಿಯಾದುವು 
ಬಾಳ ಬಾಯೊಳ್‌ (ಕಬ್ಬಿಕಾ. ೨೮೦) ; ಪಿಡಿವನೆನ್ನನದಾವಂ ಪೊಡೆದಿರ್ಕಡಿ 
ಮಾಬಕ್ರಿನೆನ್ನ ಖಡ್ಗದಿಂ (ದಶಕು. ೮-೨೨೫). "ಇರ್ಕಡಿಗೆಯ್‌' ಪರಾ. 
ಇಕ್ಕೆಡಿ: ೧. ಹೊಯ್ದನಿಕ್ಕಡಿಯಾಗೆ ರಣಮೊನೆಯವರ್ಗಳಂ(ಇಹರ. ದೇ. 
೪೧-೬); ತದ್ದನುಜೋದ್ಮಚ್ಚಾಪಮನಿಕ್ಯಡಿಯಾಗಿರೆ... ಎಚ್ಚು (ಉದ್ಭಟ. 
೪-೯೫) ; ಖಂಡಿಸಿದನಿಕ್ಕಡಿಗಳ್‌ ರಣಾಂಕಣದೊಳಡೆಗೆಡೆಯಲು 
(ಚೆಬಪು. ೪೦-೧೮). ೨. ಅನಿಶ್ಚಿತ ಸ್ಥಿತಿ: ಇಕ್ಕಡಿಯ ಮನದ ನೃಪಾಲ 
ಹೊಕ್ಕೆನು ನಡುವಿರುಳು ನಿಜರಾಜಮಂದಿರವ (ಕುವ್ಯಾಸ. ೧೨-೧). 

ಇಕ್ಕಡಿಮಾಡು - ಇಬ್ಭಾಗಿಸು: ಹೇರ ಂಬುಗಳನಿಕ್ಕಡಿಮಾಡಿ 

ತೋಟದ ತೋರಹತ್ತದಲಿ (ನೋಹತ. ೩೮-೪೭) ; ಕರದ ಕಾರ್ಮುಕವ 
ನಿಕ್ಕಡಿಮಾಡಿ (ಚಬಪು. ೨೫-೨೫). [ಇರ್‌ (ಆ ಎರಡು) + ಕಡ್ಮಿ] 


ಇರ್ಕಡಿಗೆಯ್‌ ಇರ್ಕುಲಾಸು 


೭೯೩ 


ಇರ್ಕಡಿಗೆಯ್‌, ಇಕ್ಕಡಿಗ್ಸೈೆ, ಇರ್ಕಡಿಗೈ (ಕ್ರಿ). ೧. ಎರಡು ತುಂಡು 
ಮಾಡು; ಎರಡಾಗಿ ಕತ್ತರಿಸು: ಖಳ ಯತಿನಾಥನಂ ನಿಜಕರಾಸಿ 
ಯಿನಿರ್ಕಡಿಗೆಯ್ದೆ0 (ದಶಕು. ೧೩-೧೩) ; ಪಗೆಗೋಲಂ ನಡುದಾರಿಯೊಳೆ 
ಇರ್ಕಡಿಗೆಯ್ವಂ (ಅದ್ಭುತ. ೪೯-೨೩). ೨, ನಾಶಮಾಡು ; ಭಂಗಿಸು; 
ನೀಗು : ರಜಸ್ತಮೋಗುಣಮನಿರ್ಕಡಿಗೆಯ್ದು ಸತ್ತ್ವಮೆ ನಿಜವಿಶ್ವರೂಪಾ | 
ದುಡೆನಲು (ಮೊ ಹತ. ೩-೬೭); ಅಂತ್ಮಜೆಯಾದ ಕಾಂತೆಯೊಳ್ನ್ಳಲಿ 
ದೊಡಗೂಡಿ ತನ್ನ ಕುಲಧರ್ಮ ಮನಿರ್ಕಡಿಗೆಯ್ದಂ (ವೃಷನಿ. ೩೯-೩೫). 
ಇಕ್ಕೆಡಿಗೈ:೧. ಆಗಸದೊಳರ್ಕನಂತೈತಪ್ಪ ಸರಳಂ ಸುಧನ್ವನಿಕ್ಕಡಿಗೈದನು 
(ಜೈ ಮಿಭಾ. ೧೩-೪೦). ಇರ್ಕೆಡಿಗೈ ೧: ಮುಳಿದವನ ಕರದ ಕಾರ್ಮುಕ 
ವನಿರ್ಕಡಿಗೈದನಾ ಕುವರನು (ಚಬಪು. ೪೦-೧೩). 10 

(ಇರ್ಕಡಿ + ಕೆಯ] 

ಇರ್ಕಡಿಗೈ »ಇರ್ಕಡಿಗೆಯ್‌ ' ನೋ. 

ಇರ್ಕಡೆ, ಇಕ್ಕಡೆ, ಇಗ್ಗಡೆ (ನಾ). ಎರಡು ಕಡೆ (ಗಂಗಾಮ. ೩೪). 
ಇಕ್ಕಡೆ: ಇಕ್ಕಡೆಯ ಇತರರೂ. . . ನೊಂದು (ಮಲೆಮ. ೪೫೪); ಸಂಧಿ 
ಮುರಿದುಹೋದುದರಿಂದ ಇಕ್ಕಡೆಯವರೊಳಗೆ ಹೋರಾಟವುಂಟಾಗುವು | 1೨ 
ದೆಂಬಲ್ಲಿ ಅಗ ನಿಃಸಂದೇಹವಾಗಿತ್ತು (ಕನ್ನ ಇ. ೧೬೭). ಇಗ್ಗಡೆ: 
೧. ಉಗ್ಗಡಿಸುವ ರಾಜಕೀರ ಜಾಣ್ವಕ್ಕಿಗಳಿಗ್ಗಡೆಯೊಳು ಮುಂದೆ ಮೆಜ್‌ಯೆ 
(ಮೋಹತ. ೭-೨೦). [ಇರ (ಆ ಎರಡು) * ಕಡೆ) 

ಇರ್ಕೇಣ್‌, ಇಕ್ಕಣ್‌, ಇರ್ಕಣ್ಣು (ನಾ). ಎರಡು ಕಣ್ಣು: ಇರ್ಕೆಯ*, 
ಇರ್ಕರ್‌, ಮೂಲೋಕಂ (ಭಾಷಾಭೂ. ೧೨೮ ಉದಾ) ; ಕರ್ಮಪುರುಷಂಗೆ | 20 
ಸೊರ್ಕುಂ ಸಿರ್ಕುಮೆಂದಿರ್ಕಣ್ಣಲ್ಲೆ (ರಾಮಾಶ್ವ. ೧). ಇಕ್ಕೆಣ್‌ : 


ಇರ್ಕಲನಿ (ನಾ). ಎರಡು ಗದ್ದೆ ಗಳು: ಇದರ್ಕೈ ಕೊಟ್ಟವಿರ್ಕಟನಿ 
ಕಣ್ಣುಗಂ ಕಲಕಣ್ಣುಗಮುಕ್ಕಣ್ಣುಗಂ (ಎಕ. ೩, ಕೋಲಾರ. ಆ-೮ ; 758). 
[ಇರ್‌ (ಆ ಎರಡು) + ಕಲಸಿ) 
ಇರ್ಕಾಲು, ಇಕ್ಕಾಲು (ನಾ). ಎರಡು ಕಾಲುಗಳು (9). ಇಕ್ಕಾಲು : 
3 “ದ್ವಿಪದಂ ಚತುಷ್ಪದಂ- ಇಕ್ಳ್ಯಾಲು, ನಾಲ್ಕು ಕಾಲು ಜೀವಂಗಳಂ? 
(ತಸೂವೃ. ೩೨೩); ಕತ್ತೆಯನು ಹೋದವನು ಮತ್ತೆ ಮಾನವನಲ್ಲ ಕತ್ತೆಗೆ 
ಕಾಲು ನಾಲ್ಕುಂಟು ಇಕ್ಕಾಲ ಕತ್ತೆಯಿವನೆಂದ (ಸರ್ವಜ್ಞ. ೧೮೨೦). 
[ಇರ್‌ (ಆ ಎರಡು) * ಕಾಲು (ಆ ಕಾಲ್‌)) 
ಇರ್ಕಿವಿ (ನಾ). ಎರಡು ಕಿವಿಗಳು; ಕಿವಿಗಳೆರಡು (ದಕ. ಕಿ). 
[ಇರ್‌ (ಆ ಎರಡು) + ಶಿವಿ] 
ಇರ್ಕು (ನಾ). ಹಿಂಸೆ: ಆಗೋಣ್ಲೂಆ, ಇರ್ಕು, ಒರಸು - ಈ ೩ 
ಹಿಂಸೆ? (ಕಶಸಾ. ೧೩-೨೬೦). [A ಇಕ್ಕು 2) 
ಇರ್ಕುಚ (ನಾ). ಎರಡು ಮೊಲೆಗಳು (೪). 
[ಇರ್‌ (ಆ ಎರಡು) * ಕುಚ] 
ಇರ್ಕುಮರ "ಇರಕುಮರ' ನೋ. 
ಇರ್ಕುಳ್‌ “ಇಬ್ಯುಟತ್ಕ್‌? ನೋ. 
ಇರ್ನೆಳ, "ಇಟುಟ? ನೋ. 
ಇರ್ಕುಳ್ಳ, ಇಕುಳ್ಳ ಇಕ್ಸಳ್ಳ, ಇಕ್ಬುಳ್ಳ (ನಾ). ೧. ಎರಡು 
ಕೊಳಗ ಪ್ರಮಾಣ: ಒರ್ಮ್ಮತ್ತರ್ಗೆ ಇರ್ಕುಳ ಜೋಳಂ ಕುಡುವುದು 
(ಇಆ. ೫, ೧೬೭-೩ ; 7ನೆಯ ಶತ); ಪದಿನಯ್ಗುಳ ಪಾಟ ಇರ್ಕ್ಯ್ಯುಳ 
ಈದ ಅಲಾ್‌ಡೋ (ಸಇಇಎ. ೧೯೩೪, ಪುಂಗನೂ. ೧೬೪-೧೪; 7). 


ಮುಕ್ಕಣ್ಣ ದೇವಂಗೆ ಧಾಮಿಣಿಯೊಳಿಕ ಣ್ಣ ದೈವಗಳಾರು ಸರಿ (ಬಸಪ. 
೫೪-೨೫). ಇರ್ಕಣ್ಣು : ಗೆಜ್ಜೆ ಮೆಟ್ಟಿಂದಂಚಿವಣಾಿಗಳ್ಳೆ ಬಲ್ಬೋಲವೀವ | 
ಬೆರೆವೆಣ್ಣುಗಳ ಕಾವನಿರ್ಶಣ್ನು ಗಳ್‌ ನಡೆತಂದರು (ಉದ್ಭಜೀ. ಬಾ 
[ಇರ್‌ (ಆ ಎರಡು) + ಕರ್‌] 

ಇರ್ಕೆಣ್ಣುರುಡ, ಇಕ್ಕಣ್ಣುರುಡ (ನಾ). ಎರಡು ಕಣ್ಣುಗಳೂ | 
ಕುರುಡಾದವನು : ಪರಿಣತವಯಸರೆಮಿರ್ಕ (ಪಾಕಾಂ. ಮಿಕ್ಕ EN 
ಡರೆಮೆಮಗಿಂಬುಳೆಯ್ವುದುಚಿತಂ (ಗದಾಯು. ೪-೨). ಇತ್ತೆ ಸೀಬ್ನರುಡ: 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ಇರ್ಕಣ್‌ + ಕುರುಡ] 

ಇರ್ಕಣ್ಣು "ಇರ್ಕಣ್‌' ನೋ. 

ಇರ್ಕರ್ತರು, ಇಕ್ಕರ್ತರು (ನಾ). ಎರಡು ಪಕ್ಷಗಳ ಯಜಮಾನರು; | 
ಉಭಯ ಪಕ್ಷಗಳ ಮುಖಂಡರು : ಕೊಳುಕೊಡೆಗಳುತ್ತ ಮಂ ದೈವಜ್ಞ 
ರಿರ್ಕರ್ತರುಳಿದಿರ್ಪುದೇನಿನ್ನು ಲಗ್ನ ಸಾಮಾಪ್ಕ ದೊಳ್‌ ಚರು 


H 
| 
' 


೨. ಎರಡು ಕೊಳಗ ಬೀಜವರಿಯ ಜಮಾನು: ಶಾಸನದ ವರ 
ದೋಜಗೆ ವೃತ್ತಿ ಇರ್ಕುಳ ಈ[ಧ]ರ್ಮಕೆ ತಪ್ಪಿದರು ನರಕಕೆ ಹೋಹರು 
(ಎಕ. ೫1, ಮೊಳಕಾ. ೬೨-೧೮; 1434). ಇತುಳೆ : ಆಕ್ಸಿ ಇಕುಳಂ 
ಶೊಪ್ಪ ಇದ ಪ್ರವಾಹಂ (ಎಕ. ೪1, ಚಿಕ್ಕಮ. ೯೫-೧೬ ; 1015 ?). ಇಕ್ಕಳ್ಳ: 
೧. ಒಕ್ಕುಳ ಕಾಣದ ವೈನೂಜಕಿಕ್ಕಳ ಕಾಣದವು ನೂಲ ಮೂಗಳ ಕಾಣಂ 
(ವ್ಯವಹಾ. ಪದಪಿನಸೂತ್ರ). ಇಕ್ಕುಳ್ಳೆ: ೧. ಇಕ್ಕುಳ ಅಕ್ಕಿ ಒಮ್ಮಾನ 
ತುಪ್ಪ ಐವತ್ತು ಅಡಕೆ ಇಂನುಣು ಎಲೆ ರಾಮೇಶ್ವರ ದೇವರಿಂಗೆ ನಡವುದು 
(ಎಳ. ೪11, ಶಿಕಾರಿ. ೨೯೫-೩೧; 1074); ಇಕ್ಕುಳ ನೆಲ್ಲಿಂಗಕ್ಕಿಯ 
ವೊಕ್ಕಳದೊಳರವನವ ಕಳದು ಕೊಡಲುಂ (ವ್ಯವಹಾ. ೧೬-೨೨) ; 
ಶ್ರೀ ರಂಗನಾಥದೇವರ ತಳಿಗೆ ಒಂದು ಶ್ರೀಲಕ್ಷ್ಮೀದೇವಿಯ ಹರಿವಾಣ 
ಒಂದು ಉಭಯಂ ಹರಿವಾಣ ಯರಡಕ್ಕೆ ಅಕ್ಕಿ ಇಕ್ಕುಳ ಪರುಪು ಪದಾರ್ಥ 
ತುಪ್ಪ (ಎಕ. 2೭1೪, ಶ್ರೀರಂಗ. ೨-೧೮ ; 1529). 
[ಇರ್‌ (ಆ ಎರಡು) + ಕುಳ್ಳ] 


(ಪರಶು. ೮-೪). ಇಕ್ಕೈರ್ತರು : ಆ ಸುಬ ಬ್ರಹ್ಮಂಣ್ಮ ಭಟರು ರಾಮಂಣಗಳು 35 ಇರ್ಕುಳ್ಳಿ "ಈಟ್ಟುಳಿ' ನೋ. 


ಆಯಿಕ್ಕರ್ತರ ಕೈಯಿಲಿ ಏಕಸ್ವಾಮ್ಮವಾಗಿ. . .ಕೊಂಡಕಾಲೆ (ಎಕ. ೪1, 
ಕೀರ್ಥಹ. ೨-೧೪ ; 1423) ; ಎಲೆ ರಮಣಿ ಪೇಳ್ದಂತೆ ತನಿವಣ್ಗಳಿಕ್ಕರ್ತ 
ಕೊಮ್ಮನದಿ ಸವಿದಿರೆನೆ (ಪರಶು. ೧೫-೧೮) ; ಸತಿಪುರುಷರ್‌ ಇಕ್ಕರ್ತರಿರೆ 
ಮಂಚದೊಳ್‌: (ತುರಂಗ. ೧೪-೩೦); ಇಕ್ಕರ್ತರಕಡೆ ನಿಶ್ವಾಸಕ್ಕೂ 
ಹೆಚ್ಚು ಕಡಮೆ ಬಾರದಂತೆ ನಡದು ಬರುವಂಥಾದಕ್ಕೆ (ರಾಜೇಂದ್ರ. ೩೧). 
[ಇರ್‌ (ಆ ಎರಡು) * ಕರ್ತರು] 

ಇರ್ಕನೆ (ನಾ). ಎರಡು ಕವೆ; ಎರಡು ಕವಲು. "ಇರ್ಕವೆಗೋಲ್‌'? 
ಪರಾ. [ಇರ (ಆ ಎರಡು) + ಕವೆ] 

ಇರ್ಕನೆಗೋಲ್‌ (ನಾ). ಎರಡು ಕವಲುಳ್ಳ ಕೋಲು: ನೂಂಕಿದ 


ರಿರ್ಕೆವೆಗೋಲಿಂದೌಂಕಿದರಿಜದಿಆದು ಕೊಂತದಿಂ (ಚಿಕವಿ. ೨-೧೧೨). |4 


[ಇರ್ಕನೆ * ಕೋಲ್ಡ್‌] 


ಇರ್ಕುಳ್ಳಿ (ನಾ). ಇರುವಿಕೆ; ಇರುವುದು: 


“ ಇರ್ಕುಳಿಯೆನಲ್ಕಿರುವ 
ದಕ್ಕುಮಿಂಗಡಲೆನಲ್ಕಕ್ಕು ಪಾಲ್ಸಡಲು ” (ಕಶರ. ೧೪). 
[ಇರ್‌ + -ಕುಳ್ಳಿ ?] 


ಇರ್ಕುಳಿಗೊಳ್‌ " ಈಟ್ಬುಳಿಗೊಳ್‌ ನೋ. 


«0| ಇರ್ಕೈಲಯ್‌, "ಇಟ್ಟುಲ್ಮ್ಮ್‌? ನೋ. 


ಇರ್ಕುಟ್ಟ್‌ “ಇಟ್ಟುಟ್‌್‌ ' ಕೋ. 
1ಇರ್ಕುಟಲಾ " ಇಟುಟ? ನೋ. 
ಇರ್ಕುಟೀಸು, ಇಕ್ಕುಬಾಸು (ಕ್ರಿ). ೧. ಇಕ್ಕಳದಿಂದ ಹಿಡಿ; ತಂಡಸ 


ದಿಂದ ಹಿಡಿದುಕೊ : ಕರ್ಬುನದ ಸಲಗೆಯೊಳ್‌ ಬೆಟ್ಟ ನಿಟ್ಟಿ ಲ್ವುಗಳ್‌ 
ತೋಲುವಿನಂ ಕಾಯ್ದಿರ್ಕುಟ್‌೦ದಿರ್ಕುಲಕಿಸೆ [ಜಾ ಠಾ ೦. ಇಕ್ತುಲಾಸೆ] 
ಕುರವದಿಂ ಕೂಡೆ ನೆತ್ತರ್‌ ತೆರಳ್ನುಣ್ಮುವಿನಂ (ಸುಕುಮಾ. ೭-೩೫). 


ಇರ್ಕೂಡು ಕಳ 


೨. ಇಕೃಟ್ಟಗೆ ಸಿಕ್ಕಿಸು; ಅತ್ತಿತ್ತ ಅಲುಗಲವಕಾಶವಿಲ್ಲದಂತೆ| | 


ಮಾಡು: ಅಳವಿಂದಂ ತಳ್ತ ಪೂರ್ವೋತ್ತರನೆರಡಜ ಪಕ್ಷಂಗಳೊಳ್‌| 
ಯುಕ್ತಿಜಾಲಂಗಳ ಸಾರಾಸಾರಮಂ ಸೋದಿಸಿ ಕಳೆದದಆಕೊಳ್‌ ಪೊಟ್ಟಿ | 
ನೊಳ್ಳಟ್ಟಿಯಂ ಕೂರ್ತೊಳ ಕೊಂಡಿರ್ಪೊಳ್ಳಿನಿಂ ತತ್ತ್ವದ ನೆಲೆಯ ತಾ| 
RoE ಲಿತ್ತಲ್‌ ಫೊಳೆದೆತ್ತಂ Bears ಬುಧರಂ | 
ತರ್ಕಿಕುಂ ಚಿಕ್ಕದೇವಂ (ಅಸ್ರತಿ. ೭-೨೪). ಇಕ್ಕು ಅಸು:೧. ಮೀಲನ! | 
ಪ್ರಯೋಗದ” ಪಾಠಾ ೦ತರವನ್ನು ನೋಡಿ. 
[ಇರ್ಕುಟ್‌ (< ಇಟ್ಟುಲಸ್ಕ್‌) + -ಇಸ್ಕು] 
ಇರ್ಕೊಡು (ನಾ). ಎರಡು ಊರುಗಳು ಅಥವಾ ಪ್ರದೇಶಗಳು | 
ಕೂಡುವ ಸ್ನ ಸ್ಥಳ: ಕಡಕೊಳಂ ಮರಿಯಿಸೆ ಎರಡೂರೆ ಇಳ ಹ ಪಡುವ | 
ಪೋಗಿ ಕೆಜಿಯ ತೆಂಕಕಡೆ ಪಡುವ ಪೋಗಿ (ಮೈಆರಿ. ೧೯೩೪, ೩೮-೧೪; 
1050). [ಇರ್‌ ಲ (ಆ ಎರಡು) + ಕೂಡ್ಕು] 
ಇರ್ಕೆ, ಇಕ್ಕೈ (ನಾ). ೧. ಇರುವ ಸ್ಥಳ; ಪು ವಾಸಸ್ಕಾ ವೈ; | 
ಮೃಗಮಂ ಗಾಳಿಯನಿರ್ಕೆಯಂ ಪಕ್ಕೆಯಂ ಗಣಿದಮಂ . . . ನೀಂ "ಲ್ಲ | 
ಓಟ ಭಮಿಥುನಂ ಕಿಜರಿದಾನುಂ ಬೇಗದಿಂ ಸ, 15 
ಮ್ಮರ್ಕೆಗೆ ಫೋಗಲ್‌ (ಸಂಚತಂ. ೧೬೦-೭). ೨. ಸ್ಥಿತಿ ; ಕೆಲೆ; ಇವ: 
ಚಾಗದ ತೋರ್ಕೆಗಂ ... ಸಿರಿಯ ಸಾರ್ಕೆಗಮಾಯತಿಯಿರ್ಕೆಗಂ ಪೆಆರ್‌ 
ಮೇಗೆನಲಿಲ್ಲದಂತು ನೆಗಲ್ಸಿರ್ದುದಜನಂ (ಶಾಂತಿಪು. ೧-೬೮) ; ಯಶೋಧ 
ನದಿರ್ಕೆ... ಎನೆ ಪೆರ್ಮೆಯಂ ತಳೆದಂ (ಎಕ. ೪11, ಸಾಗರ. ೧೫೯-೧೨ ; 
1159) ; ತಾವರೆಗಿರ್ಕೆಯಾದ ಕೊಳನಂ (ಕಬ್ಬಿಕಾ. ೮೫). ೩. ವಾಸ; ನೆಲ 
ಸುವಿಕೆ: ಸುರಗಜೇಂದ್ರಮೆ ವಾರಣಂ ಪಿಡಿವಾಯುಧಂ ವರವಜ್ರಂ. . | 
ಇರ್ಕೆಯ ಕೋಟಿಯೊಪ್ಪಿಕೆ ನೆಗಲಕ್ತಿಯಸ್ವರ್ಗಂ (ಧರ್ಮಾಮೃ. ೩-೨೩೧); | 
ಹರನಿರ್ಕೆಗೊಂದು ಬೆಳ್ಳಿಯ ಗಿರಿ ಸಾಲಪೆನುತ್ತನೇಕ PH 
ಶರನಿಧಿಯಟ್ಟುವ ತೆಆದಿಂ ನೊರೆನಟ್ಟಂತಪ್ಪ ತೆಕೆಗಳೇನೊಪ್ಪಿದುವೋ| . 
(ಸೂಕ್ತಿ ಸು. ೨-೬). ಇಕ್ಕೆ: ೧. ಏನಿದಂಗಜಮಹೀಭುಜನಿಕ್ಕೆಯೊ | |5| 
[ಪಾಠಾಂ. ಇರ್ಕೆಯೊ] ಚಿತ್ರಶಾಲೆಯೊ (ಆದಿಪು. ೫-೪೫); ವಸಂತನ | 
ಬೀಡುಯೆಳಲತೆಗಳಿಕ್ಕೆ (ಹಚಕಾ. ೩-೨೬); ಸಿಂಗರದಿಕ್ಕೆ ಮಂಗಳದ | 
ಮೆಯ್ಸಿರಿ (ರಾಜಶೇ. ೭-೧೦೦). ೨. ಪಿಡಿಯಂ ಪಕ್ಚಿಗಳಂ ಮೃಗಕ್ಕೆ | 
ಬಿಡಲೊಲ್ಲಂ ನಾಯ್ಲೆಳೆಂ Re ಒಕ್ಕನಿನಿಯೆಂ ತನ್ನಿಕ್ಕೆಯಂ ಚ ಬಕ್‌ | 


(ಪಂಪಭಾ. ೫-೪೩); 


| 
| 
i 
i 
ಷ್ಟ 
( 
} 
| 


1 


(ಅರ್ಧನೇ. ೩-೭೯) ; ನಾಡೀಮಂಡಲಂಗಳ ತಾನೆ ಸಾಧಿಸಿ ಕಂಡಖಂಡ | 30 
ಜ್ಞಾ ನದಿಕ್ಕೆ ಯ ಪರಿಯನಿದಿರಿಟ್ಟು (ಪ್ರ ಭುಲೀ. ೧೩-೩) ; ತಿಮಿರದ ತಂಡ 
ದಿಕ್ಕೆಯ 'ೈಡಿಸುತನವರತ . * * ಹರಿಯುಪವನದ ಮಧ್ಯದ ಮಂಬಪಕೆ 
ನಡೆದ (ಅಕ್ರೂಚ. ೬-೧೧). ೩. ಮನಸಿಜಾತ ಗಂಧದ್ವಿಪದಿಕ್ಕೆಗೆ ವಿನಯ 
ಭೂಮಿಯಾಗಿರ್ಪುದು ತೋರ್ಕೆಗೆ (ಸುಕುಮಾ. ೧೦-೫೫ ರ); ಆನೆಯ 
ವಾಸವು ನೆಲದಮೇಲೆ ಮೊಸಳೆಯ ಇಕ್ಕೆಯು ನೀರಿನಲ್ಲಿ (ಪ್ರಾಣಿಪ್ರ. ೯). |35 
ಇರ್ಕೆಮಾಡು - ಮನೆಯಾಗಿ ಮಾಡಿಕೊ; ಬಿಡಾರಮಾಡು ; 
ನೆಲಸು: ಕಿಟ್ಟರಿಗಳೊಳ್‌' ಬೆಳೆದಸುಗೆಯ ಬನಮನಿರ್ಕೆಮಾಡಿ ಬಿಡ 
ದೂಳ್ವ ಪೆಣ್ಸೋಗಿಲೆಯ ಸರಂಗಳಿಂ (ಕಬ್ಬಿಕಾ. ೫೪). [ಇರ್‌ + ಇಕ್ಕೆ) 
ಇರ್ಕೆದಾಣ, ಇಕ್ಕೆದಾಣ (ನಾ). ಇರುವ ಸ್ಥಳ; ಆಶ್ರಯಸ್ಥಾನ; 
ನೆಲೆ; ಬಿಡಾರ: ಬಗ್ಗಿಸುವ ಕೋಗಿಲೆ ಕ ಕತತ ಈರ 401 
ಜಿನುಗುವ ತುಂಬಿ (ಆದಿಪು. ೧-೬೫) ; ಶೀಳದ ತವರ್ಮ್ಮನೆ ಸದ್ಗುಣದಿರ್ಕೆ | 
ಪಾಣಮಾರ್ಪಿನ ಕಣಿ (ಸೌಇಇ. ೫೭1-1, ೬೫-೩೮; 1029) ; ಅದು ಸಿರಿ 
ಯಿರ್ಕೆದಾಣವದಂ ಭಾಸುರಕೀರ್ತಿಯ ಜನ್ಮಗೇಹ (ಕಣ. 19, ೧೦-೧೫ ; 
121). ಇಕ್ಕೆ ದಾಣಿ: ಅರಸಂಗಿಕ್ಕೆ ದಾಣಮಾವುದೆಂದು ಕಾದಂಬರಿಯಂ | | 
ಬೆಸಗೊಳ್ಳುದುಂ (ಕಾದಂಉ. ೭೩); ಶೃಂಗಾರಕ್ಕೆ ಜನ್ಮಭೂಮಿಯುಂ | 45 
ವಸನ್ಹ ಸಮಯ ಕ್ಶಿಕ್ಕೆ ದಾಣಮುಮೆನಿಸಿದುದು (ಕಣ, 1, ೨೭-೫; 1162) ; 


; ಇರ್ಕೆಲ, ಇಕ್ಕೆಲ (ನಾ). ಎರಡು ಪಕ್ಷ, 


ಇರ್ತ್ಕೆವೀಡು (ನಾ). ನೆಲೆವೀಡು: 


ಇರ್ಕೆನೆಟ್ಟು (ನಾ). ವಾಸಸ್ಥಾನವಾದ ಬೆಟ್ಟ; 


ಇರ್ಕೆವೆಟ್ಟು 


ಪುರು[ಸಾ]ರ್ತ್ರ್ವದ ನೆಲೆ ಸತ್ಯದ ಕರು ಪರಹಿತಲಕ್ಷ್ಮಿಗಿಕ್ಕೆದಾಣಂ (ಸೌಇಇ. 
XX, ೬೬-೨೭; 1118); ಪುಲ್ಲೆಯ ಹಿಂಡನೊಂದು ಪುಲಿ ಗೆಂಬಿಜಕಹೊಳೊ 
ಯ್ಕುನೆ ಕಂಡು... ನೆತ್ತರಂ ಪಡೆದು ಸೀರ್ಡಿಟಕಿದಿಕ್ಕಿ ದುದಿಕ್ಕೆ ದಾಣದೊಳ್‌ 


(ದಶಕು. ೨-೧೧೩). [ಇರ್ಕೆ * ತಾಣ] 


5! ಇರ್ಕೆಯ್‌, ಇಕ್ಕಯ್‌, ಇಕ್ಕೆಯ್‌, ಇಕ್ಕೆ, ಇರ್ಕೆ (ನಾ). 


೧. ಎರಡು ಕೈಃ ; ಹೆಸ್ತೆಯುಗ್ಮ: ಒರ್ಪಿಡಿ, ಇರ್ಕೆಯ್‌, ಇರ್ಕಣ್‌ 
(ಭಾಷಾಭೂ. ೧೨೮ ಪ್ರಯೋ) ; ಧನುರ್ಬಾಣಂಗಳನಿರ್ಕೆಯ್ಗಳೊಳ್‌ ಸಿಡಿ 
ದಿರ್ದವಂ (ಅದ್ಭುತ. ೧೩-೨೭). ಇಳ್ಳ್‌ಯ್‌: ೧. ಆಗಧರನು ಸಿಡಿಲಪ್ಪಳಿಸಿ 
ದಂತೊಗೆದುಕೊಂಡಾ ಸರ್ಪನನು .. . ಇಕ್ಕಯ್ಯಲೆಳೆತಂದ (ಸಾಳ್ವಭಾ. 
೧೨-೪೪); ಒಳ್ಳಯ್ಯೊಳಡಗದ ನಿಶಾಲಲೋಚನಯುಗಳಮಿಕ್ಕ ಯ್ಯೊಳಡ 
ಗದ ಕುಚದ್ವಯಂಗಳ್‌ (ಚಿಬಪು. ೩೪-೭). ಇಕ್ಳೆಯ್‌ : ೧. ಇಕ್ಕೆಯ್ಯ 
ಮುಗಿದು ಕಾಳೆಗಬೇಡ ಹೋಗೆನುತೊಕ್ಕಣಿಸಿದರೊಪ್ಪುಗೊಳದೆ; ಮೋಹತ. 
೩೪-೩೮). ಇಕ್ಟೈ : ೨. ಎರಡು ತೋಳಿನ ಪ್ರಮಾಣ: ಬಟ್ಟಿಗೆಂದು 
ರಾಜಹಸ್ತದ ಇಕ್ಕೈವರೆಯಂ ಕಳೆದು ವುಳಿದ ನಿವೇಶನವಂ (ಎಇ. x೪, 
೨೫-೫೧ ; 1245). ಇರ್ಕೆ : ೧. ಬೆಟ್ಟರ್ದ ತಆಜಯದ ಕೀಲನಿರ್ಕೈ 
ಗಳಿಂದಂ ಪಿಡಿದು (ಸಂಚತಂ. ೩೦-೮) ; ಮಕ್ಕ ಳನಿರ್ಕೈಗಳಿನೆತ್ತಿ ಕೊಂಡು 
(ಶಾಕುಂತ. ೧೦೫-೧೮೦). ೨. ಇರ್ಕೆೈಮಂದದ ನೆರೆಹಮದಿರ್ಕ್ಕೈವರೆ 
ನೀಳದೈದು ಕೈಯಗಲದ ತೊಲೆ (ವ್ಯವಹಾ. ೭೭-೩೪). 

[ಇರ್‌ (ಆ ಎರಡು) + ಕೆಯ್ಕ್‌] 


1d ಇರ್ಕೆರ (ನಾ). ಎರಡು ಕೆರ; ಎಕ್ಕುಡಗಳ ಜೊತೆ (ರೀವ್‌). 


[ಇರ್‌ (ಆ ಎರಡು) + ಕೆರ] 

— ಪಾರ್ಶ್ವ, ಮಗ್ಗುಲು: 
ಕಲ್ಪಮಹೀಜದ ಪಕ್ಕದಿರ್ಕೆಲಂಬಿಡಿದು ಮಡಲ್ತು ತೋಜುವ ಲತಾವಳಿ 
ಗಳ್ಗೆಣೆಯಾಯ್ತೆ ರಟಕ್ಸಿ ಲಂಬಿಡಿದು ಖಗೇಂದ್ರನೋಲಗದೊಳಿರ್ದ ವಿಳಾಸ 
ವಿಳಾಸಿನೀಜನಂ (ಆದಿಪು. ೨-೪) ; ಇರ್ಕೆಲದ ರತ್ನವೇದಿಕೆಗಳೊಳೋಳಿ 
ಗೊಂಡು ಕುಳ್ಳಿರ್ದ ನಾನಾಡೇಶಭೂಮಾಶರೊಳ್‌ (ವರ್ಧಪು. ೯-೪೩ ವ); 
ಆ ಭರತಕ್ಷೇತ್ರ ವಿಜಯಾಚಲದಿರ್ಕೆಲದೊಳ್‌ ಮಾನಧ್ವಜನಾಡುಂಬೊಲ 
ನೆನಲೆಸೆದುದು (ಜಯಕಾ. ೧-೩೪). ಇಕ್ಕೆಲ: ಸಿಂಹಾಸನದಿಕ್ಕೆಲಲೊಳಂ 
ಕಿರ್ಗಿದುವಾಗಿರ್ದ ಮಣಿಮಯಭದ್ರಾಸನದೊಳ್‌ (ಶಾಂತಿಪು. ೧೦-೨೯ ವ); 
ತಿರುವೀಧಿಯಿಕ್ಕೆಲಂಗಳ ಕರುಮಾಡಂಗಳೊಳ್‌ (ನಂಬಿರ. ೧೮-೧೦೧) ; 
ಹಿಂದೆ ಮುಂದಿಕ್ಕೆಲದ ಸತಿಯರ ಸಂದಣಿಯ ಮಧ್ಯದಲಿ (ಕು ವ್ಯಾ ವಿ. 


೨-೩). [ಇರಾ (ಆ ಎರಡು) + ಕೆಲ] 


ಇರ್ಕೆನನೆ, ಇಕ್ಕೆವನೆ (ನಾ). ವಾಸಸ್ಥಾನ; ಇರುವ ಸ್ಥಳ; ಆಶ್ರಯ 


ಸ್ಥಾನ: ಕಾಮನ ಬಾಣದಿರ್ಕೆನನೆಯೋ ಭ್ರಮರಾಳಿಯ ಸತ್ರಸಾಲೆಯೋ 
(ಗಿರಿಕ. ೨-೬೦); ನುಡಿ ಸಲೆ ನನ್ನಿಗಿರ್ಕೆವನೆಯಾದುದು (ಕಬ್ಬಿಕಾ. ೪೭). 
ಇಕ್ಕೆವನೆ: ಘನಸಮಯಂಗಳಿಕ್ಕೆವನೆ ಮಾಗೆಯಿರುಳ್ಳಳ ಬಿಟ್ಟಿ ಬೀಡು 
ಚಂದನ ಕುಲಮಂದಿರಂ (ಕಾದಂಉ. ೨೧೭) ; ನಾನಾಭಯಂಕರಕ್ಕಿಕ್ಕೆ ವನೆ 
ಯಾನೆಂದು ಬೊಬ್ಬಿಟ್ಟು ಪೇಳ್ವಂತೆ ಹೀಳಿಡುತ್ತಿರ್ದುದಡವಿ (ಹಚ ಕಾ. 
ಅಳಿಕುಲಗಳಿಗಿಕೈವನೆಯಹ ಸಜ್ಜೆಯ ನಿಳಯದೊಳಗೆ 
[ಇರ್ಕೆ + ಮನೆ] 

ರಾಜಧಾನಿ ಕಲ್ಮಾಣದಿರ್ಕೆವೀಡಿ 
[ಇರ್ಕೆ + ಬೀಡು] 
ಇರುವ ಪರ್ವತ 
ಸ್ಥಾನ: ಪೊಗಸಿನೊಳ್‌ ಮೊಗಸಿ ಬೈಗುವರೆಗಂ ಬೇಟಿನೆಸದಿನಸುವರೆ 
ಯಾಗಿ ತಮ್ಮಿರ್ಕೆವೆಟ್ಟುಗಳ ಗುಹಾಶಯ್ಕೆ ಯಿಂದುಜಕೆ ಸನ್ನೆಗೆಯ್ದು 
(ಚಂದ್ರಪು. ೮-೪ ವ). [ಇರ್ಕೆ * ಬೆಟ್ಟು] 


೫-೨೧) ; 


(ಕುರಾಸಾಂ. ೨೬-೬೧). 


ನೊಳ್‌ (ಮೈಆರಿ. ೧೯೨೮, ೬೮-೧೬ ; 1061). 


ಇರ್ಕ್ರೆ "ಇರ್ಕೆಯ್‌' ನೋ. | | 
ಇರ್ಕೊಡೆ (ನಾ). ಎರಡು ಕೊಡೆಗಳು; ಜೊತೆ ಛತ್ರಿಗಳು: “ಎಕ್ಕ | ; 
ಸರಂ, ಒರ್ಪಿಡಿ, ಇರ್ಕೊಡೆ . .. ಇವು ಸಂಖ್ಯಾನಂಗಳ್‌  (ಕಶಸಾ. | 
೨೫-೫೩೯). (ಆ ;ನಿತಡ + ಕೊಡೆ] | 
|3| 
ಜಿನೇಂದ್ರನ ಯು ೨೧-೭೨). | | 
[ಇರ್ಕೊಳ್ಳ್‌ (ಆ ಈಬಳ್ಕೊಳ್‌) + -ಇಸ್ಯು) 
ಇರ್ಕೋಟ (ನಾ). ಎರಡು ಕೋಟ: “ಇರ್ಕೊಓ... ಮುಪ್ಪೊಲಲುಂ 
. ತಾಂ ಸಂಖ್ಯ್ಮಾಪದಂಗಳ್‌ (ಕವಿಕಂ. ೨೧೩). | 
[ಇರ (ಆ ಎರಡು) * ಕೋಟ] | 
ಇರ್ಕೋಡಿ (ನಾ). ಎರಡು ಕೋಡಿಗಳು ; ಕೆರೆಯಿಂದ ಹೆಚ್ಚು ನೀರು 
ಹರಿದು ಹೋಗುವಂತೆ ಮಾಡಿರುವ ಜೊತೆ ಕೋಡಿಗಳು: ಇರ್ಕೋ | | 
ಡಿಯಿಂ ತೀವಿ ನಾಲ್ದೆಸೆಗಂ ಸೂಸಿ (ಶಮದ. ೬೬ ಪ್ರಯೋ). 
[ಇರ್‌ (ಆ ಎರಡು) + ಕೋಡಿ] 
ಇರ್ಕೊೋದಿ (ನಾ). ಒಂದು ಊರಿನ ಹೆಸರು (?): ಇರ್ಪ್ರತ್ತು 
ಗಣ್ಣುಗಂ ಭಕ್ತಮುಂ ಇರ್ಕೋದಿ ಕೆಜಿಗೋಡು ಪುಟ್ಟಗೆಯುಂ (ಎಕ. 
೫೪], ಗುಬ್ಬಿ. ೭೫-೪೯ ; 753), [?] 
ಇರ್ಬಂಡುಗ "ಇರ್ಕಂಡುಗ' ನೋ. 
ಇರ್ಗರೆ (ನಾ). ಒಂದು ಊರಿನ ಹೆಸರು : ಇರ್ಗ್ಗರೆ ನದೀಂ ಗತ್ವಾ (ಎಕ. 
111, ಮಂಡ್ಯ. ೧೧೩-೫೮ ; 713); ಸಿಂಗವುರ ನಾಯಿಗರುಂ ಮಾವಾಣಿ |20 
ಗರುಂ ಇರ್ಗರೆಯ ಪಾದಪ್ಪಡಿಗಳುಂ (ಎಕ. ೫೪1, ಗುಬ್ಬಿ. ೭೫-೫೫ ; 
733). [?) 
ಇರ್ಗೇಣ್‌, ಇಗ್ಲೇಣ್‌ (ನಾ). ಎರಡು ಗೇಣು: ಇರ್ಗೇಣಗಲದ ನೆರೆಹ |. 
ಮದಿರ್ಗೇಣರೆ ನೀಳದೈದು ಗೇಣಗಲದ ತೊಲೆ (ವ್ಯ ವಹಾ. ೭೭-೩೫). 
ಇಗ್ಗೇಣ್‌: ಇರದೊಗ್ಗೇಣುದ್ದವಿಗ್ಗೇಣಗಲದೊಡನೆ ಮೂವತ್ತುಗೇಣ್‌ | 
ನಿಳದೈ ವತ್ತೆರಡು ಕಲ್‌ (ಭಾಸ್ಕರ. ೪0-೪). 
ಇರ್ಗೇಣರೆ - ಎರಡೂವರೆಗೇಣು ಅಳತೆ: ಅಗಲಂ ಗೇಣುದ್ದ 
ದಿರ್ಗೇಣರೆಯಿನೆ ದಶಗೇಣ್‌ ನೀಳದೈ ನತ್ತು ಕಲ್ಲಿಗೆ (ವ್ಯವಹಾ. ೭೩-೧೫). 
[ಇರ್‌ (ಆ ಎರಡು) + ಗೇರ್‌] 
ಇರ್ಚವಡಿ, ಇಚ್ಚಡಿ, ಇಚ್ಚವಡಿ, ಇಚ್ಚಿಡಿ (ನಾ). ಎರಡು ಮಡಿಕೆ, |30 
ಪದರ; ಎರಡೊಂದಾಗಿ ಹೊಸೆದ ಹುರಿ, “ನೂಲು: ಇರ್ಚ 
ವಡಿ; ಇರ್ಚಾವಡಿ (ಶಬ್ದಾನು. ೯೩ ಪ್ರಯೋ). ಇಚ್ಚಡಿ: ಚಳಿಯಬ್ಬ | 
ನಡನಡುಗುತಿಚ್ಚೆಡಿಯ ಹಚ್ಚಡನ ಹೊದೆದು ಮಲಗಿದ್ದೆ (ಕಎಕಾ. ೪೬-೩). ! 
ಇಚ್ಚನಡಿ : ನೊಸಲ ತುಂಬಿದ ಭಸಿತ ಥಳಥಳಿಸನಿಚ್ಚ ವಡಿ ಬಸೂ! 
ಯುಡಿದಾರವರಳೆಲೆ 'ಬಂದಿ (ಸೌಂದಪು. ೩-೯); ಪೊಸವಿಂಸುನಿಯಿಚ್ಚವಡಿ ' 
ಯುಡಿದಾರದಿಂ (ಚೇರಮ. ೩-೪೧). ಇಚ್ಚಿ ಡಿ: ಇಚ್ಚಿಡಿ ಪಂಚೆಯನ್ನು | 
ಚ್ವಿಡಿಮಾಡಿ ಮೊಣಗಂಟಗಿಂತ ನೀತಿ ಬಿಗಿಯುವವರೇ ಇ 
ee ೩೩); ಮಿಂಚಿನ ಬಳ್ಳಿಯಂತೆ ಎದೆಯ ಮೇಲೆ ಇಚ್ಛಿಡಿ 
ಜನಿವಾರ (ಸ್ವಷ್ನಹೊ. ೬೩). [ಇರ (4 ಎರಡು) * ಸವಡಿ] | 
ಇರ್ಚಾವಡಿ (ನಾ). ಎರಡು ಚಾವಡಿಗಳು : ಇರ್ಚವಡಿ, ಇರ್ಚಾವಡಿ 40 
(ಶಬ್ದಾನು. ೯೩ ಪ್ರಯೋ). [ಇರ್‌ (ಆ ಎರಡು) * ಚಾವಡಿ] 
ಇರ್ಚೆಐಂಗು, ಇಚ್ಛಿಅಗು (ನಾ). ಎರಡು ಸೆರಗು: ಇರ್ಚವಡಿ,: | 
ಇರ್ಚಾವಡಿ, ಸಚ ಜಗು (ಶಬ್ದಾನು. ೯೩ ಪ್ರಯೋ). ಇಚ್ಚೆ ಅಗು : | 
ದೂವಟದಿಚ್ಚೆಆಗನು ತೊಡೆಗಳಿಗೆ ಲೀಲಾನಾಸ ಮುಂದಿಳಿವಿಟ್ಟು' a | 
ಗಳ ಮೆಟ್ಟಿ ವಾಫೆಗೆ ಳೆ 
೨೯-೧೬). 


10 


15 


25 


35 


ೈನೀಡಿ ರಾವ್ರತರೊಡೆಯನೊಬ್ಬದನು (ಭರಚ. 
[ಇರ್‌ (< ಎರಡು) * ಸೆಆಂಗೂ] 


45 


೬೯೫ 


ಇರ್ತಡಿ 


ಇರ್ಚ್ಛಾಸಿರ "ಇರ್ಭಾಸಿರ' ನೋ. 
ಇರ್ಭಾಸಿರ, ಇಚ್ಸಾಸಿರ, ಇರ್ಚ್ಯಾಸಿರ, ಇರ್ಸಾಸಿರ, ಇಲ್ಟ್ಟಾಸಿರ, 
ಇಲ್ಕಾಸಿರ (ನಾ). ಎರಡು ಸಾವಿರ; ಎರಡು ಸಹಸ್ರ: ಮಧ್ಯಮ 
ಸ್ಥಿತಿ ನಾಲ್‌ಛಾಸಿರಮಧಮಮಾತ್ರಮಿರ್ಭಾಸಿರಂ ಶರಾಸನಮದು ಕ್ರಮ 
ಕ್ರಮದಿಂದಂ (ಶಾಂತಿಪು. ೬-೧೦೩); ಜಾತ್ಮಶ್ವಂಗಳಿರ್ಭಾಸಿರಂ 
(ಕಾವ್ಯಾವ. ೭೭); ಹತ್ತು ಸಾವಿರ ಹಯವನಿರ್ಭಾಸಿರ ಮಹಾರಥರ 
(ಕುವ್ಯಾದ್ರೋ. ೧೭-೩೬). ಇಚ್ಛಾಸಿರ: ನೆರೆ ಸಂಜೋಗದ ಕುದುರೆಗ 
ಳಿಚ್ಛಾಸಿರ ಗಜಘಟಿಯಿನ್ನೂಜವೆರಸಿ (ಜೀವಂಸಾಂ. ೮-೩೧); ಕೊಜ್ಗಳ್ಳ್ನಾ 
ಡಿಛ್ಭಾ( ಚ್ಛಾ)ಸಿರಮು ೦] ಆಳೆ (ಇಆ. ೫1೪, ೨೩೨-೫೦ ; 9ನೆಯ ಶತ). 
ಇರ್ಚ್ಸಾ ಸಿರ : ಇರ್ಚ್ಸಾಸಿರಂ, ಎಣ್ಣಾಸಿರಂ, ನೂರ್ಚ್ಸಾಸಿರೆಂ (ಶಮದ. 
೪ ಪ್ರಯೋ); ಇ ಚ್ಛಾ್ಕ ಸಿರ ನಾಲಗೆಯಿರ್ದುಖಾ ರಾಮರಾಜ್ಯವಂ 
ಸೇಸಂ ಬಣ್ಣಿಸಲಾರ್ತನಿಲ್ಲಂ (ರಾಮಾಶ್ವ. ೮-೩). ಇರ್ಸಾಸಿರ : ಎಳೆಯಲಿ 
ರ್ಸಾಸಿರ [ಪಾಠಾಂ. ಎಳಸಲಿರ್ಭಾಸಿರ] ಘಟಾವಳಿ ನೆಲಕೆ ದಾಡೆಯ ನೂಜಿ 
ಫೀಳಿಟ್ಟಳಿದವು (ತೊರರಾ. ೫-೭-೪). ಗ ಇಟ್ಟ ಸಿರ : ಪನ್ನಿಖ್ವಾಸಿರ 
800). A ಇಲಾ ಸಿರ ಸ 
ಬನವಾಸಿ ಪನ್ನಿಟ್ಸಾಸಿರಮನಾಳೆ (ಎಇ. ೪1, ೨೫೩-೨ ; 800). 
[ಇರ್‌ (ಆ ಎರಡು) + ಸಾಸಿರ) 
ಇರ್ತಂಡ, ಇತ್ತಂಡ (ನಾ). ಎರಡು ತಂಡ, ಪಕ್ಷಿ, --ಪಂಗಡ 
ಅಥವಾ ವಿಭಾಗ, ಗುಂಪು: ಇರ್ತಂಡದೊಳ್‌ ಚೂಳಿ ಪೊಯ್ದಾಡಿ 
ಮಡಿಯೆ (ಚಿಬಪು. ೨೬-೧೭) ; ಇರ್ತಂಡದ ಕೆನ್ನೀರ ಮುನ್ನೀರೊಂದ 
ನೊಂದು ಕೂಡಿದುದು (ಅದ್ಭುತ. ೪೫-೧೫). ಇತ್ತಂಡ: ಬಿಲದೊಳ 
ಗಣ ಯಿಲಿ ಹುತ್ತದೊಳಗಣ ಹಾವು ಇತ್ತಂಡವು ಕೂಡಿ ಮನೆಯೊಳಗಣ 
ಬೆಕ್ಕ ಮುಜ್‌ಯಿತ್ತು (ಬಿಬ್ಬಬಾ. ೨೦-೪೪); ಧರಣಿಯ ಕದನವಿತ್ತಂಡಕ್ಕೆ 
ಕಾಮಿತವಲ್ಲ (ಕುವ್ಯಾಉ. ೧೦-೭) ; ತುಂಡುಗಳೆರಡಾಗೆಲೊಡಲೊಂದು 
ನಮ್ಮಿತ್ತಂಡಕ್ಕೆ ಭೇದವೆಲ್ಲಿಯದು (ಮೋಹತ. ೩೧-೪೨). 
[ಇರ್‌ (ಆ. ಎರಡು) + ತಂಡ] 
ಇರ್ತಟ್ಟು, ಇತ್ತಟ್ಟು, (ನಾ). ೧. ಎರಡುಕಡೆ, ಪಕ್ಕ. ೨. ಎರಡು 
ಕಡೆಯ ಸೈನ್ಯವ್ಯೂಹೆ: ಎರಡರ್ಕಂ ಯಿರಾದೇಶಂ ದೊರೆಕೊಳ್ಳು ೦- 
ಇರ್ಕಟ್ಟು, ಇರ್ತಟ್ಟು (ಶಮದ. ಮ. ೧೯೮ ವೃತ್ತಿ, ಪ್ರಯೋ). ಇತ್ತ ತ್ರಟ್ಟು : ಸ 
೧. ಇತ್ತಟ್ಟನೊಳು ಬೆಂದುದಂ ಹಿಡಿದು ತೆಗೆದಿರಿಸಿ (ಸೂಪಶಾ. ೧೪೯); 
ಇತ್ತಟ್ಟನ ಪಡೆಗಳೆರಡು ತಾಗಿದುವು (ನೇಮಿಸಂ. ಇತ್ತಟ್ಟ 
ನೊಳು ಕಾಣ್ಬ ರನ್ನಗನ್ನಡಿಯಂತೆ ಸುತ್ತೆಲಜಂವು ಕಾಣೈಜಿನಗೆ (ಭರಚ. 
೬೬-೯೫). ೨. ಬಿದ್ದರು ನೆಲಕಿತ್ತಟ್ಟಿನ ಯುದ್ಧವಿಶಾರೆದರು(ಯಾದಮ.೬೦). 
[ಇರಾ (ಆ ಎರಡು) + ತಟ್ಟು] 
ಇರ್ತಡವೆ (ನಾ). ಎರಡು ಸಲ, ಬಾರಿ: ತಪ್ಪಿಸಯ್‌ . 
ಡವೆ ನಾನ್‌ ಪಯಣಿಸುವುದನ್‌ (ಬದ್ಧ ಪ್ರ. 
[ಇರ (೮ ಎರಡು) * ತಡವೆ] 
ಇರ್ತಡಿ, ಇತ್ತಡಿ (ನಾ). ಎರಡು ತಡಿ, --ದಂಡೆ, ಅಂಚು: 
ಸೊಗಯಿಸು ವಿರ್ತಡಿಗಳೊಳಮೊಪ್ಪಂಬೆತ್ತ ವೇತ್ರವತಿಯೆಂಬ ನದಿಯಿಂ 
(ಉದಂಪೂ. ೧೬) ; ಪರಿಕಾಲಿರ್ತಡಿಯೊಳ್‌ ಮಡಲ್ತು ಮುಗುಳಂ ಪೂಗೊಂ 
ಚಲಂ ಪುಷ್ಪವಲ್ಲರಿಗಳ್ಬೇಜದ ಬಂಡಂ (ಮಲ್ಲಿಪ. ೨-೩೬) ; ಅಳವಟ್ಟು 
ರಂಜಿಪಿರ್ತಡಿಗಳೆ ಬೆಡಂಗಿನಿಂ (ಉದ್ಭಟ. ೩-೧೦೦). ಇತ್ತಡಿ : ಸುಖಜಲಂ 
ವಿಲೋಚನಂಗಳಿತ್ತಡಿಗಳಿನೊತ್ತಿ ಪರಿದು (ಮಳಿರ. ೧೨೩-೨೦) ; ಪಂಕಜ 
ಮುಖಿಯರಿತ್ತಡಿಯ ಸೋಪಾನದೆ ಮುಂಕೊಂಡು ಮೆಆಕಿದರರ್ತಿಯೆಳಿ 
(ಕಂನವಿ. ೫-೫೨) ; ಒಂದೊಂದು ಮನಸ್ಸೂ ಇತ್ತಡಿಗಳನ್ನು ಸೇರಲೆತ್ಲಿಸು 
ತ್ತದೆ (ಸರಸ. ೭೬). (ಇರ್‌ (ಆ ಎರಡು) * ತಡಿ] 


ನಾಡಾಳೆ (ಎಕ. ೫111, ಸೊರಬ. ೨೨-೨; 


೨೭-೩೭); 


ಇರ್ತ 


.- ೫೦-೧೦೯೪). 


ಇರ್ತಡಿಗಾಲುವೆ 


ಇರ್ತಡಿಗಾಲುವೆ (ನಾ). ಎರಡು ದಡಗಳಲ್ಲಿರುವ ಕಾಲುವೆ : ಮಿಸುಪ | 


ನದೀನಾರಿಯ ನಳಿತೋಳೆನಲೆಸೆನಿರ್ತಡಿಗಾಲುವೆಯಿಂದವೆ ನೆಆತಿ ಮುಸುಕಿ 
ಬೆಳೆದ ಚೆಂದೆಂಗು (ಜಯಕಾ. ೧-೩೮). | 
[ಇರ್ತಡಿ + ಕಾಲುವೆ (ಆ ಕಾಲ್ವಾಯ್‌)) | 
ಇರ್ತಡಿನಿಡಿ (ಕ್ರಿ). ಎರಡು ದಡಗಳನ್ನು ಅನುಸರಿಸು, ಹಿಡಿ: | 5| 
ಒಂದು ಡೆಸೆಯೊಳಿರ್ತಡಿವಿಡಿದು ನಟ್ಟಿ ತಮಾಲದ ತಳಿರ್ಗೊಂಬುಗಳಿಂ 
ಸಮೆದ ಪನಲೇಖೆಗಳುಮಂ (ಕಾದಂಉ. ೨೧೪). ([ಇರ್ತಡಿ* ಪಿಡಿ] | 
ಇರ್ತರೆ, ಇತ್ತರ (ನಾ). ಎರಡು ಸಾಲು, ಕಡೆ, --ಪಾರ್ಶ್ವ: 
ಇರ್ತರದಿಂದೋಲಗದೊಳ್‌ ಕುಳ್ಳಿರ್ದ ಜತಿ ಗಳ್‌ (ಕಬ್ಬಿಕಾ. ೧೬೨). 
ಇತ್ತೆರೆ: ಸಮಸ್ತ ದೇವರ್ಕಳ ಶಿರಂಗಳು ಇತ್ತರದಿ ಶಿವಮಾಲೆಗೆಯ್ದಿವೆ |0| 
(ಗಣಭಾ. ೬೯-೪ ಸೊಡ್ಡಳ); ಇತ್ತರದೊಳೊತ್ತರದಿ ಕುಳ್ಳಿರ್ದ : | 
ರಾಜಪುತ್ರರ್ಕಳ (ಬಸರ. Rode das 
(ಸಾಳ್ವಭಾ. ೭೦-೭೧). [ಇರ್‌ (ಆ ಎರಡು) + ತರ] | 
| 


೬-೧೮) ; 


ಇರ್ತಲೆ, ಇತ್ತಲೆ (ನಾ). ೧. ಎರಡು ತಲೆ: ಇರ್ತಲೆ, ಎರಲ್ತಲೆ 
(ಶಬ್ದಾನು. ೩೫೯ ಪ್ರಯೋ). ೨. ಎರಡು ಕೊನೆ, ತುದಿ. "ಇರ್ತ್ತ್ರಲೆ |5| 
ಪೊತ್ತು? ಪರಾ. ೩. ಎರಡು ಕುಲ; ಉಭಯ ಕುಲ: ಕಜಕಿಮಜಕಿ 
ಗಳೊಳವು ನೋಟಸ್ಟೊ ಣೆ ಪೆ ಪೆಜರ ಕುಲಕ್ಕೆ ಕೊಂಡ ಕೊಟ್ಟಿ ಡೆಗಳೊಳಂ 
ಕಜಕಿಯಿಲ್ಲ ತೈಲನಲ್ಲದೆ `ಫೆಜನಾವೊಂ ಪಕ್ಕಿ 'ನೋಜಕ್ಟೂ ಡಿತ್ತ pO SN 
(ಕಾವ್ಯಾನ. ೨೧೧). ಇತ್ತೆಲೆ: ೧. ಇತ್ತಲೆಯ ಸರ್ಪನಂತೆ. (ಮೋಳಿಮಾ. 
೪೬-೧೯೦). ೪. (ಆಲಂ). ಎರಡು 'ತಲೆಯವನು; ಮೋಸಗಾರ: 
ಇತ್ತಲೆ ಹಾವಿನಂತಹ ಗೋಮುಖನ್ಮಾಘ್ರ)ಗಳನ್ನು ಸಂಹರಿಸಿ (ಶಾಪ. 
೧೪೬). [ಇರ್‌ (ಆ ಎರಡು) + ತಲೈ) 
ಇರ್ತಲೆಗುಯ್ಯ (ನಾ). ಎರಡುತಲೆಯ ಹಾವು: “ ಆಹೀರಣಿಯೆಂಬುದು 
ಇರ್ತ್ತಲೆಗುಯ್ಯ  (ಹಲಾಯು. ೧೦೬-೨೧). [ಇರ್ತಲೆ ೬ ಗುಯ್ಯ] 
ಇತ್ತ ರ್ತ್ರಲಿವೊತ್ತು. (ಕ್ರಿ). ಎರಡು ಕಡೆಗಳಿಗೂ ಉರಿ ಹತ್ತಿಕೊಳ್ಳು : 25 
ಇರ್ತಲೆವೊತ್ತಿದ ಪುಳ್ಳಿಯ ಪುಖುಪೊಲಿರ್ದನತಿಚಕಿತಚಿತ್ತನಪರಾದಿತ್ಯ ತ 
(ಗದಾಯು. ೧-೨೩). [ಇರ್ತ್ರ್ತಲೆ + ಪೊತ್ತು] | 
| 
| 
| 


20 


ಕ 


ಇರ್ತಲೆಹಾವು (ನಾ). ೧. ಎರಡು ತಲೆ ಹಾವು. ೨. ಕೊಳಕು! 
ಮಂಡಲ ಹಾವು (ಕಿ). [ಇರ್ತಲೆ + ಹಾವು (ಆ ಪಾವು)] 
ಇರ್ತಳ (ನಾ). ಎರಡು ಕ್ಸ —ಅಂಗ್ಗೆ: ಹ ತೀವಿದೊಳ್ರ ಸದ ಮಾವಿನ | 
ಪಣ್ಣಳನಿರ್ತಳಂಗಳಿಂ ಪೊಸೆದೆರ್ದೆಯಾಜ್‌ ಹೀರ್ದು ಮಧುವೀರ್ದವರಂ | 
ನಗುಗುಂ ಜಗಜ್ಜನಂ (ಜಗವಿ. ೧೭-೮೨). [ಇರ್‌ (ಆ ಎರಡು) * ತಳ್ಳ] | 
ಇರ್ತಿಂಗಳ್‌ (ನಾ). ಎರಡು ತಿಂಗಳು (ಕಾಲ): ಇರ್ತಿಂಗಳ 
ನೋದಿದಂ, ಅರೆಜಾನಮಂ ನಿದ್ದೆಗೆಯ್ದಂ (ಭಾಷಾಭೂ. ೭೭ ಉದಾ). 
[ಇರ್‌ (ಆ ಎರಡು) + ತಿಂಗಳ್‌] 
ಇರ್ತಿಗ್ಯ ಇತ್ತಿಗ್ರ ಇತ್ತಿಗೆ (ನಾ). ಪಗಡೆಯ ಆಟದಲ್ಲಿ ಒಂದು; 1 
ದಾಯ; ಎರಡು ಮೂರುಗಳು : ನಿರುತದಿಂದಿರ್ತಿಗಂ ಬೀಳೆ ಲಿಂಗತ್ರ| | 
ಯಕೆ ಶ್ರಿವಿಧಾರ್ಪಣಮನೆಸಗಲು (ಆರಾಚ. ೮-೫). ಇತ್ತಿಗೆ : ಸಾರಿಗನಂ | 
ಪರಾಕರಿಸಿ ಸುಂಕಿಗನಂತಿರೆ ಹೂಡಿ... ಚೌಕ ಕ ಗನೆಂಬ | | 
ದಾಯಮಂ ಫೋರಿಸಿ... ದಾಳಮಳನಟ್ಟ ರೆ (ಪುಣ್ಯಾ ೬. ೪-೧೮) ; ko 
ಆಡಿದರು ಖಾಡಾಖಾಡಿಯಲಿ ದುಗ ತವಾ ಗವೆಂಬ ಜೂ ನಳಚ. | | 
೯-೪೪) ; ದುಗನ ಹಾಯಿಕು ತನಗೆ ಹಾಯ್ಕಿ ತ್ತಿ ಗನನೆಂಬಬ್ಬರದ ಹ 
ಗಳ ಬೊಬ್ಬೆಯ (ಕುವ್ಯಾಸ. ೧೩-೫೦). ಇತ್ತಿಗೆ: ಸರಸಲಿಂಗತ್ರ ತ್ರೆ 
AE ತ್ರಿವಿಧಾರ್ಪಣಕ್ರಿಯೆವೆರಸಲಿತ್ತಿಗೆಯೆಂಬ [ಪಾಠಾಂ. | 
asus ನೋಡಿ (ಬಸಪು- ೪೩-೫). 
(ಇರ್‌ (ಆ ಎರಡು) + ತಿಗೃ] 


43 


೭೯೬ 


ಇರ್ದಲ್‌ 


ಇರ್ತುಂಡಿಸು (ಕ್ರಿ). ಎರಡಾಗಿ ಕಡಿ; ಎರಡು ಭಾಗಮಾಡು 

ತರಿದಿರ್ತುಂಡಿಸಿ ಸೀಳ್ಹು ಬಾಣತತಿಯಿಂ (ಸಕವೈ. ೩ ಪ್ರಸ್ತಾ). 
[ಇರ್‌ (ಆ ಎರಡು) * ತುಂಡಿಸು] 

ಇರ್ತೆರೆ (ನಾ). ೧. ಎರಡು ಅಲೆ, --ತೆರೆ: ಇರ್ಬೇನೆ, ಇರ್ತೆರೆ, 
ಇರ್ಕಟ್ಟು (ಶಮದ. ೧೮೭ ಪ್ರಯೋ). [ಇರ್‌ (ಆ ಎರಡು) + ತೆಕ್ಕೆ] 

ಇರ್ತೆಅ, ಇತ್ತೆರ, ಇತ್ತೆಅಐ (ನಾ). ಎರಡು ಬಗ್ಗೆ --ವಿಧ: 
ಸಂಸಾರಿಜೀವಂ ತ್ರಸಸ್ಥಾವರ ವಿಕಲ್ಪದಿಂದಿರ್ತೆಜನಕ್ಕುಂ (ಆದಿಪು. ೧೦-೬೩ 
ವ); ತೊಜಕಿದನಂತರಮಂದಿರ್ತೆಜದ ಪರಿಗ್ರಹಮುಮನಂತೆಜಕಿಯಂ ತಜಿ 
ಸಂದನೊಜಕಿಯನುರ್ಚಿದ ಬಾಳ್ವೋಲ್‌ ( ನೇಮಿಫು. ೧೩-೭೪). ಇತ್ತೆರ: 
ಹಾದಿಯಲ್ಲೆಲ್ಲ ಇತ್ತೆರದಲ್ಲಿಯೂ ಸಾಲುಗೊಂಡು ಸುತ್ತಣ... ಉಪ್ಪರಿಗೆ 
ಗಳು (ಕರ್ಣಾಜ. ೧೬೦). ಇತ್ತೆಅ: ಧರ್ಮದ ಲಕ್ಷಣಮಿಂತುಟಿಧರ್ಮದ 
ಲಕ್ಷಣಮದಿಂತುಟಿಂದಿತ್ತೆಜನಂ ನಿರ್ಮಳಮಾಗಿರೆ ತಿಳಿವಡೆ (ಸಮಪ. 
೭-೨೪) ; ಇತ್ತೆಜನನು ಬಿಟ್ಟು ಮಧ್ಯ ಮು ವಿಧಿಯನು ಚಿತ್ತ್ವೈಸು ಸ್ವಾಮಿ 
ಮಾಡುವೆವು (ಗೋಮಟೇ. ೧೭-೧೦). [ಇರ (ಆ ಎರಡು) ತೆಜ್ಶ) 


ಇರ್ತೆಅಕ (ನಾ). ಎರಡು ಪರದೆ, --ಕಾಂಡಪಟಿ (ಕಿ). 


[ಇರ್‌ (ಆ ಎರಡು) + ತೆಜಕಿ] 


ಇರ್ದಲ್‌, ಇಜ್ಜಲು, ಇದ್ದಲ್ಲಿ, ಇದ್ದಲು, ಇದ್ದಿಲ್ಕ್‌ ಇದ್ದಿಲು, 


ಇರ್ದಿಲ್‌ (ನಾ). ಕೆಂಡವನ್ನು ಆರಿಸಿದ ಮೇಲೆ ಉಳಿಯುವ 
ಕರಿಕು: ವಾಸವದಿಕ್ತಟಂ ಸಮೆದ ಮೂಷೆ ತಮಂಸುರಿದಿರ್ದಲಬ್ಧಸಂವಾಸಿ 
ಸಮಾರನೇರಣಿಗನಾಗೆ (ಅಜಿಪು. ೬-೭೦); ಕೋಡು ಕೊಟಗೆಲ್‌ ತೊಗಲ 
ಕೊಆಡೋಡಿರ್ದಲ್‌ ಪಲ್ಲಿ ಪಾವು ನನಿಲಾಪೋಡೆಂಬಿವು ಕಷ್ಟಂ ಮನೆ 
ಮಾಡುವ ನೆಲನನಗುಟಕೆ ಕಾಣ್ಟೊಡುಟದುವು ಶುಭದಂ (ಲೋಕೋಪ. 
೩-೧೫) ; ಜಳನಿಧಿಯಂ ಕೆಸರ್ಮ್ಮಸಗೆ ಕೂಡೆ ಕಲಂಕುವ ಬಾಡಬಾಗ್ನಿ 
ಯನ್ತಳದೊಳಗಿರ್ದ್ದಲಾಗೆ ಪೊಸೆದಿಕ್ಕುವ (ಮೈಆರಿ. ೧೯೩೭, ೨೮೨೭೭ ; 
1148); ಅರೆಗರಿದಿರ್ದಲಾಗಿ ಕಡುವೆಂದೊಡೆ ಬೂದಿಯುಮಾಗಿ (ಜೀವಸಂ. 
೨೨೦-೧೮). ಇಜ್ಜಲು: ಇಜ್ಜಲಿನಿಂದ ನಡೆಯುತ್ತಿದ್ದ ಆ ಬಸ್ಸು ಘಂಟಿಗೆ 
ನಾಲ್ಕು ಮೈಲಿಯಂತೆ ಸಾಗುತ್ತಿತ್ತು (ಕಳಹು. ೧೦೪). ಇದ್ದಲಿ: ಅಗ್ನಿಯ 
ಮುಟ್ಟದ ಕಾಷ್ಮ ಇದ್ದಲಿಯಾಯಿತ್ತು (ವಚಶಾ. ೧೧೧-೭); ಇದ್ದಲಿ 
ಯನೇ ತಂದು ಹಾಲಿನೊಳದ್ದಿ ತೊಳೆಯಲು ಮಲಿನ ಹೋ ಹುದೆ 
(ಜ್ಞಾನಸಿಂ. ೧-೪೪); ತಮ್ಮಾ! ಇದ್ದಲಿಯ ಬಣ್ಣ ಹ್ಯಾಗೆ ಇರುತ್ತದೆ 
(ಮುಂಬಯಿ. ೧-೧೧). ಇದ್ದೆ ಲು: ಚಂದ್ರೋಪಳರಚಿತ ಸೋಪಾನ 
ರತುನಾವಳಿಯ ರಾಶಿಗಳಿದ್ದಲಾದುವು ಬಿದ್ದ ಕಿಡಿಗಳಲಿ (ಕುವ್ಯಾ ಆ- 
೨೦-೫೪) ; ಕಾನಕಾನಹಳ್ಳಿಯ ಇದ್ದಲು ಡಿಪೊ (ರೂಢಿ). ಇದ್ದಿಲ್‌ : 
ಒಟ್ಟರ್ದಿಟ್ಟಗೆಯಂ ಕೆದಜಿಯುಂ . . . ಇದ್ದಿಲ ರಾಹಿಯಂ ಸೂಸಿಯುಂ 
(ಪಂಚತಂ. ೩೦-೨); ಸಿರಿ ಸುರಚಾಪದಂತೆ ಪೊಸಜವ್ವನಮಿದ್ದಿಲ ಬೂದಿ 
ಯಂತೆ (ಧರ್ಮಾಮೃ. ೫-೧೮). ಇದ್ದಿಲು : ಅದು ಇದ್ದಿಲು ಶುಭ್ರವಾದ 
ತೆಜನಂತೆ ಹೊದ್ದದಾಗಿ ಲಕ್ಷಿಸಲುಂಟಿ ( ಮೋಳಿಮಾ. ೩-೮) ; ತಳಿರಿನಗ್ನಿಯ 
ನಳಿಗಳಿದ್ದಿಲನಳವಡಿಸಿ ಮಂದಾನಿಲನ ತಿದಿಗೊಳಿಸಿ (ಜೀವಂಚ. ೧೬೯); 
ತೊಳೆತೊಳೆಯಲಿದ್ದಿಲೇಂ ಸವೆಸವೆವುದಲ್ಲದದು ಬಿಳಿದಪ್ಪುದೇ (ವೀಕೈಪು. 
೪-೬-೫೫). ಇರ್ದಿಲ್‌ : : ಬಜುಗೊಡನೆಣ್ಣೆ ಪಟ್ರಿ ನುಲಿ ನೇಣ್‌ ಬಡಿ 
ಕೋಲ್‌ ಬಲೆಯಿರ್ದಿಲೆಲ್ವು. .. ಇದಿರೊಳ ಬರೆ ಕಾಣಲುಮಾಗದು 
(ಲೋಕೊೂ ಪ, ೧೨-೧೦); ವಿರಹತಾಪವ್ಯೂಹದೆೊಳ ೨. . ಕಳವಳಕಂ 
ಗೊಂಡಿರ್ದವಳ್ಳೊರ್ವಳೇವಂದಳಿೆದು ಬಿಡುಗುಮೆಂದಾತಂ ಪೆಜಳ್ಳೋತ 
ನೆಂದಾಂ ತಿಳಿದೆನೆನೆ ಕನಲ್ಲಿರ್ದಿಲಂತಿರ್ಮೆಬೆಂದಳ್‌' (ಚಂದ್ರಪು. ೮-೮೭). 
[ದೇ. ॥ ತಮಿ, ಇರುನ್ನೆ ಕೈ ಇರುನ್ನು, ಇರುನ್ಹಿಲ್‌'; ಮಲ. ಇರು 
ನಲ್‌; ಪರ್ಜಿ. ಸಿರುನ್‌ ; ಕುಣ. ಸೀಗ್ನಾ ; ಕುವಿ. ಗಾ) 


ಇರ್ದಿಲ್‌ ೭೯೭ 


ಇರ್ದಿಲ್‌ "ಇರ್ದಲ್‌' ನೋ. | 

ಇರ್ದುಗ, ಇದ್ದುಗ್ಯ ಇದ್ದುಗೆ (ನಾ). ಪಗಡೆಯಾಟದಲ್ಲಿ ಎರಡು; 
ದುಗಗಳು: ನೆಗಲ್ಡೋರೈದುಟ್‌ ನೆಟ್ಟಿಯಿರ್ದುಗಮುಮಂ ಚೌಪಂಚಿ 
ಯಿರ್ಪಂಚಿಯಿತ್ತಿಗದೊಳ್ಳದ್ರಿಕೆ ಕಚ್ಚೆ ಚೌಕ ದುಗಮಂ ಚೌಪಂಚಿ 
ಬಾಯೆಂದು . . . ಲೆತ್ತಮನಲಂಪಂಚೆತ್ತು ತಾವಾಡಿದರ್‌ (ಉದ್ಭಟ.| 5 
೧೧-೧೪). ಇದ್ದುಗೆ: ದುಚ್ಚ್‌ಕನುನಾಡುವ . . . ಇದ್ದುಗವಾಡುವನು 
( ಉದ್ಭದೇ. ೩೧೩). ಇದ್ದುಗೆ: ನಿರತನೀಕೈದಿಂತು ಬಂದೊಡೆ ಪರವಿಹ 
ವೆನಿಪ್ಪಿದ್ದುಗೆಯೊಳೀಶ್ವರನ ಭಕ್ತಿಯಲರ್ದುದೆನುತಿದ್ದುಗೆಯನಾಡುವನು 
(ಬಸಪು. ೪೩-೫). (ಇರ್‌ (< ಎರಡು) + ದುಗ] 

ಇರ್ದೆಸೆ, ಇದ್ದೆಸೆ (ನಾ). ಎರಡು ದಿಕ್ಕು, ಕಡೆ: ಕಾಕಿಣೇಮಣಿಸ್ಯಂ 
ಧನದಿಂದಮಿರ್ದೆಸೆಯ ಕೇರ್ಗಳೊಳಂ ಬರೆದೊಂದು ಕೇರೊಳಂದಿಂದುವ 
ನೊಂದು ಕೇರೊಳಿನನಂ (ಶಾಂತಿಪು. ೧೧-೪೬) ; ಅಸದ್ಭ್ಗ್ರಹದ್ವಿತಯ 
ಮಿಕೆ ನಿಶಾನಾಥಂಗಿರ್ದೆಸೆಯೊಳ್‌್‌ ಮನುಜಂ ಹ್ಲೀಹಶ್ವಸನ ಕ್ಷಯ ಗುಲ್ಮ 
ವಿದ್ರಧಿನ್ಕಾಧಿಯುತಂ (ಜಾತತಿ. ೨೧-೧೩). ಇದ್ದೆಸೆ: ಕಳಸಕನ್ನಡಿವಿಡಿದ 
ಸತಿಯರಿದ್ದೆಸೆಗಳಲಿ (ಹಚಕಾ. ೧೪-೨೪) ; ಮುಸುಕಿ ಬರಲಂಜಿದ್ದೆಸೆಗೆ | 15 
ಖಂಡಿಸಿದವೊಲು ನೀ ಪರಿದೆ ಯಲ್ಲಾ (ಬಸಪು. ೩೨-೩೪) ; ಗೊಂದಣದ 
ಹೆನ್ಮುಕ್ಕಳಿದ್ದೆಸೆಯಂದಣದ ಸಂದಣಿಗಳಲಿ (ಕುವ್ಯಾಸ. ೧೨-೯೯); ಗೇ 
ಗಟ್ಟು ವರೆ ಮೊನೆಯಂಬಿನಿದ್ದೆಸೆಗೆ (ನಿಭಾಗ. ೫-೨-೧೨). 

[ಇರ್‌ (ಆ ಎರಡು) + ದೆಸ್ಕೈ) 

ಇರ್ನಯನ (ನಾ). ಎರಡು ಕಣ್ಣು; ಕಣ್ಣುಗಳೆರಡು: ಇರ್ನಯನ [20 
ದೊಳಾನಂದಾಶ್ರುಗಳುಣ್ಮೆ ವರ್ಣಿಸಲರಿದಿಲ್ಲ ಸ್ವಯಸುಖವ (ಶಿವಗೀ. 
೧೭೧-೮೩೩). [ಇರಾ (ಆ ಎರಡು) * ನಯನ] 

ಇರ್ಪಂಚಿ (ನಾ). ಪಗಡೆ ಆಟದಲ್ಲಿ ಒಂದು ದಾಯ; ಎರಡು 
ಐದುಗಳು : ಚೌಪಂಚಿಯಿರ್ನ್ಪಂಚಿಯಿತ್ತಿಗದೊಳ್‌ (ಉದ್ಭಟಿ. ೧೧-೧೪). 

[ಇಂ (ಆ ಎರಡು) + ಪಂಚಿ) 
ಇರ್ಪತು "ಇರ್ಪತ್ತು' ನೋ. 
ಇರ್ಪತ್ತು, ಇಪ್ಪತು, ಇಪ್ಪತ್ತು, ಇರುವತ್ತು, ಇರ್ಪತು, ಇರ್ಪದು, 


ಇರ್ಪು 


ಇರ್ಪದು : ಶ್ರೀಪುರುಷ ಪೃಥುವೀ ರಾಜ್ಯ ವಿಜಯವತ್ಸರ ಇರ್ಪದಾ 
ಎಣ್ಣನೆಯೊಳ (ಎಕ. ೫, ಕೋಲಾರ. ೬-೨ ; 753). ಗಿ ಇಬ್ಬತ್ತು : 
ಎಡೆನಾಡಿಟ್ಟಿತ್ತಆ ಗಾವುಣ್ಣುಗಳು ಪದಿ ಎಳಜಗಾವುಣ್ಣು * ೬ *ನಕರಮುಂ 
ಏಟುಪುರಮುಂ ಪಾದಮೂಲಮುಂಂ ಸಾಕ್ಷಿ (ಎಕ. 1೪, ಚಾಮರಾ. ೧೮-೧೯ ; 
1000 ?). ಈಪ್ಪತ್ತು: ಈಪ್ಪತ್ತು ಕಣ್ಣು ಗದೊ[ಳೆ] ಪಡಿಸಲಿಸಿ (ಸೌಇಇ. 
XI-i, ೩೫-೧೪ ; 933). 
| ಇರ್ಪತ್ತೈಗೈ - ಇಪ್ಪತ್ತಯ್ದು ಕೈ (ಪ್ರಮಾಣ) : ಮನೆಗೆಣ್ಣಯ್ಯ 
ಗಲವಿರ್ಪತ್ರೈಗೈ ನೀಳದ ನಿವೇಶನಂ (ಎಇ. XX, ೬-೩೩; 1012). 
| ಇಪ್ಪತ್ತ ಆಅವುದು - ಇಪ್ಪತ್ತಾರನೆಯದು : ಶ್ರೀಮ್ಮುಡಿಗೊಣ್ಣ ಗಜಕ್ಸಿ 
ಗೊಣ್ಣ ರಾರೀನ್ನ ಚೋಟ ದೇವರ ಕ್ಕಿ ಯಾ ಣ್ಣು ಇಪ್ಪತ್ತಅಜವುದು 
ಸ್ವಸ್ತಿ (ಎಕ. 1೪, ಹೆಗ್ಗಡ. ೧೦೪-೪ ; 1097). ಇರ್ಪತ್ತೆಯ್ಲುಂಡುಗ - 
ಇಪ್ಪತ್ತೈದು ಖಂಡುಗ ಪ್ರಮಾಣ: ರಾಟಣ ಪೂವಿನ್ನಿರ್ಪತ್ತಯ್ಗ 
ಣಠ್ದಿಗಂ ವತ್ತತೆಜುವೊದು (ಎಕ. ೩1೪, ತಿರುಮ. ೨೫೩-೬; 800). 
ಇರ್ಪದಿಂಬರ್‌, ಇಪ್ಪದಿಂಬರು - ಇಪ್ಪತ್ತು ಮಂದಿ; ಇಪ್ಪತ್ತು ಜನ: 
ಶ್ರಿೀಮದು ಜೀವಣಿಯಮಗನ್‌ ನಿಟ್ಟರಾಮನ್ನೀಕೆಯನ್ನಿರ್ಪದಿಂಬರ್ಗೆ 
ಕೊಟ್ಟಿ ನ್‌ (ಎಕ. ೫೪1, ಪಾವುಗ. ೧೩-೧; 754); ಸ್ತ್ರೀನೇದದೊಳ್‌ 
ಪನ್ನೆರಡುಂ ಇರ್ಪದಿಂಬರುಮಪ್ಪರ್‌ (ತತ್ತ್ವಪ್ರ. ೨೩); ಭೀಸಣಾಕಾರ 
ರಾದ ಹದಿನಯ್ದಿಪ್ಪದಿಂಬರು ಕೂರಾಳ್ಗಳ- ಹಠಾತ್ಟ್ರವೇಶ (ಮಂತ್ರ ಶ. 
೭೬-೧೯). 

[ಇರಾ (ಆ ಎರಡು) + ಪತ್ತು. / ತಮಿ. ಇರುಪತು, ಇರುವತು; 
ಮಲ. ಇರುಪತು ; ಕೊಡ. ಇರುವರೀ ; ತುಳು. ಇರ್ವ; ತೆಲು, 
ಇರುವೈ ; ಕೊಲಾ. ಇರ್ವೆ) 

ಇರ್ಪದು "ಇರ್ಪತ್ತು' ನೋ. 

ಇರ್ಪಲ, ಇಪ್ಪಲ (ನಾ). ಎರಡು ಪಲದಷ್ಟು ಪ್ರಮಾಣ ; ಎಂಟು 
ಕರ್ಷದಷ್ಟು ಪ್ರಮಾಣ : ಎಣ್ಣೆಯುಮರಿಸಿನಮುಂ (ಮೇಣೊ)ರ್ಪಲಂ 
ಸಕ್ಕರೆ ಇರ್ಪಲಂ (ಕಇ. 1, ೨-೧೨; 699). ಇಪ್ಪಲ: ಸಮುದ್ರ 
ಶೋಕೆಯ ತಿರುಳನೊಪ್ಪಲವನೆ ಕೊಂಡು ಕೊಳವಳಿಕೆಯ ಬೀಜವಿಪ್ಪಲ 


1 


| 
I 
|10 


25 


ಇಟ್ಟಿತ್ತು, ಈಪ್ಪತ್ತು (ನಾ). ಒಂದು ಸಂಖ್ಯೆ; ಎರಡು ಹತ್ತು : 
ಪ್ರಥಮನಿಜಯಸಂವತ್ಸರಂ ಕಾರ್ತಿಗೆ ಪುಣ್ಣಿಮೆ ಅನ್ನು ತಟ್‌ಕ್ಕಾಡಾ 


ಮೂವಲ ಬೆಳೆದ ಮರ್ಕಟಯಸುಬೀಜ (ಸಾಳ್ವಸಾಂ. ೧೧). 
[ಇರ (ಆ ಎರಡು) * ಪಲ] 


ಇರ್ಪತ್ತ್ವಯ್ವರ್ಕಂ (ಎಕ. 111, ತಿರುನು. ೧-೫; 726); ಸ್ಮರಿಯಿಪ 30, ಇರ್ಪಬಿಕಿ (ಕ್ರಿ). ಹಸಿಯಾರು ; ಒಣಗು: ತಿಂಗಳ ತಣ್ಮದಿರ್ಗಳೊಳೆ 


ನಿರ್ಪತ್ತಿರ್ಭಾಸಿಕ ಬರಿಸಕ್ಕೊರ್ಮೆ ಮನದೊಳುಣಿಸಂ (ಆದಿಪು. ೬-೧೬) ; 
ಇರ್ಪತ್ತು ಕುದುರೆಗವಯ್ನೂರಾಳ್ಗಳನಿತ್ತು (ಎಕ. ೪1, ಶಿವಮೊ. ೧೦-೫೧ ; 
1085). ಇಪ್ಪ ತು: ಖಂಡುಗಳೆ ಕೊಳಗನಿಪ್ಪತು (ವೃವಹಾ. ೫-೧). 
ಇಪ್ಪತ್ತು: ಸ್ವಸ್ತಿ ಶ್ರೀಮನ್‌ ಕೊಂಗೊಣಿ ಮುತ್ತರಸರ್ಕು ಇಪ್ಪತ್ತಾ 


[ಖು ಪ್ರ ಆ ಯ ದ] ಸಿರಿಕಂಡದಣ್ಬಿನೊಳಂ.. . ಆಖಿಸಿದಪ್ಪೆನೆಂದು 
(ಕಾದಂಉ. ೫೯೮); ಸುಯ್ತೆಂಕೆಯಿಂದಿರ್ಹಟದಧರಮವಲಳ್ಲಿತ್ತುದ 
ದೊಂದು ಚೆಲ್ವಂ (ಜಗವಿ. ೧೧-೬) ; ಇರ್ಪಲಔ3ದು ಬಜವಜಕಿದ ಬಾಯ್ದೆಣಕಿ 
ಯುಂ (ಕುಸುಮಾ, ೧೩-೪೬ ವ). [ಇರ್ಪು + ಅಲಿ) 


ಆರನೇ ವರ್ಷದದು. . . ಪುಲಿ ನೋಡಿ ಅಸ್ತದ ವಾಕ್ಕಿಲುಳ್‌ (ಎಕ. ೫, |35| ಇರ್ಹಾನಿ (ನಾ). ಎರಡು ವಸ್ತ್ರಗಳು, ನಲ್ಲಿಗಳು (?) : ಇರ್ಪಾನಿ, 


ಕೋಲಾರ. ೭೮-೧; 751); ಇಪ್ಪತ್ತು ಗಣ್ಣುಗಂ ಬೆದೆ (ಎಕ. 2೪, 
ನಾಗಮಂ, ೮೫-೬೯; 776) ; ಗಂಭೀರಾವರ್ತನಂಗಳೆಂಬಿಪ್ಪತ್ತುನಾಲು 
ಶಂಬಂಗಳಿಂದಂ (ಶಾಂತಿಪು. ೧೧-೮೪ ವ); ಇಪ್ಪತ್ತೇಳನೇ ವರಿಷದನ್ನು 
(ಮೈಆರಿ. ೧೯೪೧, ೧೯-೮ ; 951) ; ಜಿನನಾಥರ್ನಿವರಿಪೊಡಿಪ್ಪತ್ತನಾಲ್ವರ್‌ 


(ಧರ್ಮಾಮೃ. ೫-೨೩೬). ಇರುವತ್ತು : ನೆಗಳ್ಲಿಆುರು್ತ ವತ್ತಾಜನಮುಂ | 4 


ಮಲ್ಲಿ ಕಾರ್ಜುನವಾಸಾದ್ರಿಗೆ ಪೋಗಿ (ಸೌಇಇ. XX, ೨೪-5೬ ; 1034). 
ಇರ್ಪತು: ತಮ್ಮ ಮಾತಾಪಿತೃಗಳಿರ್ಪತೊಂದು ಕುಲದ (ಎಕ. 1೪, 
ಗುಂಡ್ಲುಪೇ. ೯೩-೨೩; 1049) ; ಸ್ಮರಿಯಿಸಿದಂ ಮುಚುಕುಂದಂ . . . 
ಇರ್ಪತೆಂಟನೆಯ ದ್ವಾಪರದಂತ್ಮದಲ್ಲಿ ಧರೆಯೊಳ್‌ ಹರಿ ಪುಟ್ಟುಗು 


ಮೆಂಬ ವೃದ್ಧವರ್ಗದ ನುಡಿಯಂ (ಜಗವಿ. ೯-೪೬); ಸ್ಥಾವರಮಿರ್ಪ |45 


"ತೆಯ್ಕು ತೆಜನಂತಧಿಕಂಗಳುಮಲ್ಲಿಯ ಯು (ಖಮದ. ೨-೨). 


| 
| 
| 


ಕ ಕೀಖ್ರಕ್ಪೊಟ್ಟಿ (ಶಬ್ದಾನು. ೯೦ ಪ್ರಯೋ); ಇರ್ಕಡಿ, ಇರ್ಸ್ಟಾನಿ (ಶಬ್ದಾನು. 
೧೦೧ ಪ್ರಯೋ). [ಇರ್‌ (ಆ ಎರಡು) + ಪಾನಿ] 


ಇರ್ಪು (ನಾ). ಹಸಿ; ತೇವ; ದ್ರವ; ರಸ; ಆರ್ದ್ರತೆ: “ಇರ್ಪೇ 


ದ್ರವಮುವೆಂಬರ್‌ ” (ಕವಿಕಂ ೨೦೫); ಮೂಜುತಿಂಗಳ ಬಸಿಜಕೀಕೆ 
ಪಾಯ್ವೆ ಯೆನಗಿರ್ಪಣಮೋಡಿದುದಿಂದು ನೋಡ ಬಾಯಲಾ್‌ದುದು ತಾರ 
ದಿರ್‌ ಮೊಗಮಸಿತ್ತೆನುತುಂ ಬೆಆಗಾಗೆ ಕೂಡಿದಳ್‌ (ಕಾವ್ಯಸಾ. ೯೯೪ 
ಶೂದ್ರಕ) ; ಸೂಡಿದ ಪಾರಿಜಾತದ ನಮೇರುವ ಬಾಸಿಗಮೊಯ್ಮ ನೊಯ್ಯ 
ನಿರ್ಪೋಡಿದುದು (ಆದಿಪು. ೩-೩) ; ಮುತ್ತಿನಾರಮುತ್ಪಳದವತಂಸಮಿರ್ಸ 
ನೊಳಕೆಯ್ದ ಕುರುಳ್‌ (ಕಾದಂಉ. ೪೫೯) ; ನಾಲಗೆಯೊಳಿಂಪ£ಳಿರ್ಪ]3 
ಕೋಮದೊಳು ಬಲ್ಪನಾರಯ್ತುು ಕಾಣದೆ ನೊಂದಳು (ಹಚಕಾ. ೧೨-೨೬)- 
[ಆ ಈರ್‌ (ಆ ನೀರ್‌) + -ಫು. / ತಮಿ. ಈರ್‌ಪ್ಫಣ್ಣು) 


ಇರ್ಪುಗುಂದು ೭೯೮ 


ಇರ್ಪುಗುಂದು (ಕ್ರಿ). ೧. ಒಣಗು; ಬಾಡು; ನಿರ್ದ್ರವವಾಗು : 
ಬಿಸುಸುಯ್ತಿಂಕೆಯಿನಿರ್ಪುಗುಂದಿದಧರಂ (ಜಗವಿ. ೩-೮೯); ಪೆರ್ಬುಳಿಕೆ 
ಯೊಳಿರ್ಪುಗುಂದಿ ನಸುಗೆತ್ತುವ ಮಾನ್ಗಳ ಸೇದೆಯಿಂದೆ (ಸೂ ಕ್ರಿಸು. 
೩-೪೭) ; ಇಂದುಟ ಚೆಂದಳಿರಿರ್ಪುಗಂಂದಿದತ್ತು (ರಾಜಶೇ. ೩-೫೫); 
ತನುವೊಣಗಿತಾನನಮಿರ್ಪುಗುಂದಿ ಮಸಿಯರುವೆಯಂತಸಿತಮಾದುದು 
(ಮಹಾಂತೇ. ೨೧-೪). ೨. ಕಳೆಗೆಡು; ಸೊಗಸುಕೆಡು (ಕಿ). 

[ಇರ್ಪು + ಕುಂದು] 

ಇರ್ಪುರುಸಷ, ಇಪ್ಪುರುಷ (ನಾ). ಎರಡು ಪುರುಷ (ಪ್ರಮಾಣ); | 
ಎರಡಾಳುದ್ದ : ಸೊಗಯಿಪ ನೇಜಾಲಿಂ ಬಡಗ ಮೂಜುಮೊಲಿಂ ತರ 
ದಿಂದಮಾಗಿ ನೀನಗುಲುಸೆ(ಸು) ... ಇರ್ಪುರುಷಪ್ರ ಮಾಣದಿಂದೊಗೆವುದು | 
ನೀರಧಾರೆ (ಆಟ್ಟನು. ೧೧-೪). ಇಪ್ಪುರುಷ : ಅಗುಲ್ಬಲ್ಲಿಲಿಕೆಯ ಕಲ್ಲಿಂ | 
ತೆಂಕಲಕ್ಕುಮಿಪ್ಪುರುಷವರೆಗಂ ಗುಣ್ಟಾದೊಡೆ ಜಗಕ್ಕೆ ತಣಿವಿನಂ ನೀರ 
ಧಾರೆಯಕ್ಕು ೦ (ಆಟ್ಛ್ರಮ. ೧೧-೧೩) ; ಆವುದಾದೊಡಮಕ್ಕೆ ಭೂಜಾತಮ' 
ವಜಡಿಯೊಳೆ ಕಪ್ಪೆಯಿದೊ ೯ಡೆ ಕೆಳಗೆ ಜೀವನಂ ನಾಲ್ಕು ಪುರುಷವರೆ 
ಯೊಳಿರ್ಕುಮಿಪ್ಪುರುಷದಲ್ಲಿ ಕಾಣ್ಬರ್‌ (ಅಟ್ಟಿಮ. ೧೧-೧೫). 

“(ಇರ್‌ (ಆ ಎರಡು) + ಪುರುಷ) 

ಇರ್ಪುವಡೆ (ಕ್ರಿ). ರಸವತ್ತಾಗು; ಅರ್ದ್ರವಾಗು. "ಇರ್ಪುವಡೆ 
ಯಿಸು? ಪರಾ. [ಇರ್ಪು + ಪಡೆ] 

ಇರ್ಪುನಡೆಯಿಸು (ಕ್ರಿ). ಹಸಿಗೊಳಿಸು; ರಸವನ್ನು ಒದಗಿಸು: 
ಪಡುವಣೆಲರಿರ್ಪು ವಡೆಯಿಸಲಡವಿಯೊಳೊತ್ತಂಬದಿಂದಮುದ್ದಂಬರ್ಪಾ 
ಸಡಿಯಿಂಮುನ್ನಂ ಬಂದಾಸಡಿಯೊಳ್‌ ನಳನಳಿಸುನೆಳದಳಿರ್ಗಳ್‌ ರಯ್ಕಂ | 
(ಜಗನಿ. ೪-೩). [ಇರ್ಪುವಡೆ + -ಇಸ್ಕು] | 

ಇರ್ಪ್ರವೆಯು (ಕ್ರಿ). ಶೀತಳವಾಗು; ತಣ್ಣಗಿರು: ಮೆಲ್ನುಣ್ಣರಂಗೆಯ್ವ | 
ಹಂಸರಥಾಂಗಂಗಳಿನಿರ್ಪುವೆತ್ತೆಳವುಆಿಕಿಲ್ಹಾಣಂಗಳಿಂ ಕಣ್ಣೆ ವ೦ಂದಿರೆ] 
(ಕಾದಂಉ. ೩೫೯). [ಇರ್ಪು * ಪೆಜು) 

ಇರ್ಪ್ರುವೊರೆ (ಕ್ರಿ). ತೇವವಾಗು ; ನೆನೆ; ದ್ರವದಿಂದ ವ್ಯಾಪ್ತವಾಗು : 
ಇರ್ಪುವೊರೆದ ತಾವರೆಯೆಲೆಗಳೊಳಂ (ಕಾದ ೦0 ಉ. ೭೭೫); ಪರಿವ 
ಪರಿಕಾಲ ಪೊನಲ್ವರಿಯೊಳಿರ್ಪುವೊರೆದು ತಣ್ಣೇಜಲಿಕ್ಕಿದ ಮಡಿವರ್ಗದ 
ದುಗುಲಂಗಳುಂ (ವರ್ಧಪು. ೫-೬೩ ವ). 

[ಇರ್ಪು, * ಪೊರೆ) 

ಇರ್ಪೆ, ಇಪ್ಪೈ, ಹಿಪ್ಪೆ (ನಾ). ಒಂದು ಜಾತಿಯ ಮರ; ಹಿಪ್ಪೆಯ 
ಮರ; ಮಧೂಕ ವೃ ಕ್ರ: ತಸ್ಕಸೀಮಾನ್ತರಂ ಕೊಳ್ತಿನಿ ತೊಟ ಎ | 
ಪೇರಿರ್ಪ್ರೆಎ ವಾಣ್ಣಿರ್ಕ್ಯ್ಯು (ಎಕ. ೫೪1, ಗುಬ್ಬಿ. ೭೫-೫೦ ; 753) ; ಕೊಡಲ | 
ಮೂಡಗ ಕೆಲಬನ್ನು ಇರ್ಪೆಯ ಕೊಶದೆ ಪಳ್ಳದೊಳಗಣ ಉಳಿಯಳರಿಯೇ | 
ಕೊಡೆಯಾಳಿ ಬೆಳನೆ (ಇಆ. ೫11, ೧೬-೪೬; 735) ; ಮೂಡೆಗರೆಲ್‌ ಬನ್ನು (೩5 
ಇರ್ಪ್ಟೆಯ ಕೊನುದೆ ಪಳ್ಳದೊಳಗಣ ಉಲಿ ಅಳರಿಯೆ ಕೋಟಿಯಾಲಿ ಬೆಳಗೆ ; | 
(ಎಕ. ೫೩, ಗುಬ್ಬಿ. ೬೧-೮೯ ; 812). ಇಪ್ಟೆ :  ಇಪ್ಪೆ ಮಧುಕಂ? | | 
(ಮಂಗರಾ. ೪೨-೩೮) ; ತರದಿಂಬಾಗೆಸೆವಿಪ್ಪೆಯಿಂ ಬಡಗ ಪುತ್ತಾದಂದು 
ವಾಯನ್ಯದೊಳ ಕರಸಟ್ಯಾಂತರದಿಂದಮಯ್ಮುಪುರುಷಂ ಗುಣ್ಪಾದೊಡಂ 
ತಲ್ಲಿ ನೀರ್‌ ದೊರೆಕೊಳ್ಳುಂ (ಲೋಕೋಪ. ೫-೨೯) ; ಜಾವುಟೂರಿಂ ದಕ್ಷಿಣ 
ಕಡನಿನ ಕೊಡಿವುಂ ಇಪ್ಪೆಯ ಬಾಗು ನೈರಿತ್ಯದೊಳು ಬಿದಿರ ಪಳವುಂ 
(ಸೌ ಇ ಇ. x, ೧೨೧-೪೫; 1057) ; ಮಲ್ಲಿಗೆಯ ಮುಗುಳಂ 
ರಾಸಿಗೆಯ್ದಂತೆ ಪೂನನೊಟ್ಟ ದಿಪ್ಪೆಗಳಂ ಇಪ್ಪೆಯ ಕಂಪಿಂಗೆ ಕುರುಳೆದ್ದು 
ಕರಮುಂಡು ನೀರಂ ಕಾಣುವಂತೆ ಸಾರಂ ಕ ಕಿವ ತಾಳ್ಗಳುಂ 
(ಲೀಲಾವ. ೬-೭೬) ; ಇಪ್ಪೆಯ ಹಣ್ಣದಜ ಹೂ ಮಧುರ ಮಧುವುಂಟು |4 
(ಬಸಪು. ೧೮-೧೬) ; ಆಲೆಯಿಲ್ಲದ ಊರಿಗೆ ಇಪ್ಪ ಹೂವೇ ಸಕ್ಕರೆ (ಗಾದೆ). 


15 


20 


25 


| 
90 
| 


1 


ಇರ್ಬಗಿ 


ಹಿಪ್ಪೆ : ಕಪ್ಪುರವಾಳೆ ಕ್ರಮುಕ ಜಂಬೀರಗಳೊಪ್ಪುನ ಪಲಸ ರಸಾಲ ಹಿಪ್ಪೆ 
ಯಿಂಗುಳ ಮೊದಲಾದ ನಾನಾ ತರು ತಪ್ಪಲೊಳೆಸೆವುವಾ ಗಿರಿಯ (ಕಂನವಿ. 
೨-೩೨); ಮೇಲು ಕೋಡೇ ಹಿಪ್ಪೇಯ ತರಿಸಾವೋ ಹಿಪ್ಪೆಯ ತೋಪ 
ತರಿಸಣ್ಣ (ಹುಟ್ಟಹ. ೩೭). 
[ದೇ. ॥ ತಮಿ ಇಪ್ಪೈ, ಇರುಪ್ಪೈ, ಇಲುಪ್ಪೈ ; ಮಲ. ಇರುಪ್ಪ, 
ಇರುಪ್ಪೆ, ಇಲಿಪ್ಪ ; ತುಳು. ಇಪ್ಪೆ, ಇರಿಪ್ಪೆ ; ತೆಲು. ಇಪ್ಪ] 
ಇರ್ಪೆಂಡಿರ್‌, ಇಪ್ಸೆಂಡಿರ್‌ (ನಾ). ಇಬ್ಬರು ಹೆಂಡತಿಯರು: 
ಊರೊಳ್‌ ಶುದ್ಧರುಂ ಕಳ್ಳರುಂ ಮನೆಯೊಳಿರ್ಪೆಂಡಿರುಂ ತೊತ್ತಿರುಂ 
(ಧರ್ಮಾಮೃ. ೯-೧೦೮) ; ಇರ್ಪೆಂಡಿರ್‌, ಇರ್ಬಾಳಿ (ಶಮ ದ. ೧೬೪ 
ಪ್ರಯೋ) ; ಒಂದೊಡಲೊಳಿರ್ಪೆಂಡಿರಾಳ್ವ ಶಂಕೆರನೀವುದೆಮಗೆ ಸುಖಮಂ 
(ಭಿಕ್ಟಾಚ. ೭-೧). ಇಪ್ಪೆಂಡಿರ್‌: ಬಡಗಲು ಇಪ್ಪೆಂಡಿರ ವಾಸುದೇವ 
ಪೈಸಾಸರ ತೋಟ ಮೇರೆ (ಎಇ. 2111, ಇಟ್ಟಿಗಿ. ೯೧; 1178). 
[ಇರ್‌ (ಆ ಎರಡು) + ಪೆಂಡಿರ್‌) 


ಇರ್ಪೊತ್ತು, ಇಪ್ಪೊತ್ತು (ನಾ). ಎರಡು ಹೊತ್ತು (ಹಗಲು ಮತ್ತು 


ರಾತ್ರಿ) : ಪೊಟಲ ಜನಮೆಲ್ಲನಿರ್ಪೊತ್ತುಮರ್ಚನೆಯಂ ಕೊಂಡುಬಂದು 
ಅರ್ಚಿಸಿ (ವಡ್ಡಾ ರಾ. ೮೩-೬); ಉಂಬುದು ಕಟವೆಯ ಕೂಲ್ಲಡ 
ತಂಬುಲವಿರ್ಪೊತ್ತಿನುಣಿಸು ಮಾಹಂ ಕೇಳಿಲ್ಲೆಂಬಿನಿತೆ ಗಡಂ (ಧರ್ಮಾಮೃ. 
೧-೧೩೯). ಇಪ್ಪೊ ತ್ತು: ಇಪ್ಪೊತ್ತು ದೇವರನು ತಪ್ಪದಲೆ ನೆನೆದಿಹರೆ 
ತುಪ್ಪ ಓಗರವು ಉಣಲುಂಟು (ಸರ್ವ ಜ್ಞ. ೨೯೨); ಒಪ್ಪೊ ಶ್ತಿಗಿದ್ದರೆ 
ಇಪ್ಪೊತ್ತಿಗಿಲ್ಲ (ಬಾಳಿಗಿ. ೧೭). 
[ಇರ್‌ (ಆ ಎರಡು) + ಪೊತ್ತು (ಆ ಪೊಬ್ತು)] 

ಇರ್ಪೊಡಿಸು (ಕ್ರಿ). ಒಣಗಿಸು; ಶೋಷಿಸು: ಕುಮುದಾನಂದತೆ 
ಯಿಂದವೊಂದಿ ಮುನಿಚಂದ್ರಂ ಶತ್ರುಭೂಭೃನ್ಮು ಖಾಬ್ಧಮುನರಪ್ಪೋಡಿದ 
ತೇಜದಿಂದೆ ಮುನಿಚಂದ್ರಂ (ಮುಂಬರಾ, 2%, ೨೬೦-೭ ; 1229). 

[ಇಪೊೋೇಡು + ~ಇಸ್ಕು] 

ಇರ್ಪೊಡು (ಕ್ರಿ). ದ್ರವವು ಇಂಗಿಹೋಗು; ಒಣಗು; ಬಾಡು; 
ಶುಷ್ಕುವಾಗು: ಪಾರಿಜಾತದ ನಮೇರುವ ಬಾಸಿಗಮೊಖ್ಮುನೊಯ್ಯ 
ನಿರ್ಪೋಡಿದುದು (ಆದಿಪು. ೩-೩) ; ಇರ್ಪೋಡಿದ ಚಂಚುವಂ ತೆಜಕಿ 
ದೆಆಂಕೆ ನೆಜಲ್ಜಿರೆ ಕ೦ಠೆನಾಳಮ ೦ ನೀಡಿ (ಪಂರಾಮಾ. ೭-೧೪೭); 
ಕೊರಲ ಸೆಕೆ ಬೀಗಿ ಬೆಮರುತ್ತಿರೆ ಕಣೈಚ್ಚನಾಗೆ ಬಾಯಿಪೋಡುತ್ತಿರೆ PR 
ಕುರುಪತಿ ಭೀಸ್ಮಂಗೆ ಕಿನಿಸಿ ಕಿಂಕಿರಿವೋದಂ (ಬ ಂ ಹರಿ, ೧೧-೩೨); 
ಬಾಡಿದಂ ಬಾಯಾಜಕಿ ಮುಖನಿರ್ಪೋಡಿದಂ ಯಮನಂದು ಶಿವ ಶಿವ 
(ಸಾನಂಚ. ೮-೭೮) ; ಇರ್ಪೋಡದ ನಿದ್ರುಮಂ (ನಳಚಂ. ೧೩೨). 

[ಇರ್ಪು * ಓಡು) 

ಇರ್ಪೋಳ್‌ "ಇರ್ಪೋಟ್ಟು' ನೋ. 

ಇರ್ಫೋಲಟ್‌, ಇಪ್ಪೋಳ್‌, ಇಪ್ಪೋಳು, ಇರ್ಪೋಳ್‌ (ನಾ). ಎರಡು 
ಹೋಳು, ಸೀಳು: ಬೇಗಂ ಮಂಡೆಯ£ನರ್ಪೋಲಾಗಿರೆ ಕರ್ಬುನದ 
ಡಂಕೆಯಿಂ ಪೊಯ್ವುದುಂ (ಧಮಾ ಮೃ. ೭-೧೦೮). ಇಪ್ಪೋಳ್‌ ಕ 
ನಾಯಿಗಳ ಹಿಂಡ ತೂಳೆಯಿ:ಪ್ಪೋಳ್ಮಾಡಿತು (ಸೊ ಬ ಸೊ €. ೧೨-೬). 
ಇಪ್ಪೋಳು : ತೋರವರಡೆದೆಳೆವದದಿನೆಸೆನ ಬದನೆಯ ಕಾಯನೋರಣದಿ 
ನಿಪ್ಪೊೋಳು ಮಾಡಿ ಬೇಯಿಸಿ (ಸೂಪಶಾ. ೪-೧೨). ಇಪ್ಪ ಳ್‌; 
ಗಾಲಿಗಳಿರ್ಪೋಳೂಡೆದುಂ ಕವಚಂಗಳ ಪಆಾದುಂ (ಜಯಕಾ. ೨-೪೫). 

[ಇರ್‌ (ಆ ಎರಡು) * ಫೋ] 

ಇರ್ಬಗಿ, ಇಬ್ಬಗ್ಗಿ, ಇರ್ವಗಿ (ನಾ). ಎರಡು ಹೋಳು, ಭಾಗ: ಹರ 
ನೊಳೆಪತ್ತಿ ತೆತ್ತಿಸಿದ ಚಿತ್ತಮನಿರ್ಬಗಿಯಾಗೆ ಮೋಹಮೊತ್ತರಿಸೆ (ಸಂಪಭಾ. 
೧೩-೬೩) ; ಉರಮನಿರ್ಬಗಿಯಾಗಿರೆ ಪೋಲ್ಕು (ಗದಾಯ್ದು. ೫-೪); 


ಇರ್ಬಗಿಮಾಡು 


ಕಾಳಿಂದಿಯೆ ಮಡುನನಿರ್ಬಗಿಯಾಗಿ ಪಾಯ್ದು ಕೆದಡುವಿನಂ ಜಲಕೇಳಿ | 
ಯಾಡಿ (ಪಂಚಶ ಂ. ೪೫-೧೯); ಆಕಾಶಮಂ ಬಗಿದತ್ತಿರ್ಬಗಿಯಾಗೆ! 
(ಕಾವ್ಯಾವ. ೫೯) ; ಧರಾತಳನಿರ್ಬಗಿಯಾಗೆ ಪೊಣ್ಮುತುತ್ಯಟಸಿ (ವೃಷ. | 
೨೦-೨೨). ಇಬ್ಬಗ್ಳಿ : ಬಸಿಜನಿಬ್ಬಗಿಮಾಡಿ ಕುದಿದೆಸ್ನೆಯಂ ಸೋಲ] 
(ಧರ್ಮಾಮೃ. ೩-೭೩); 
ಪೊಯ್ಕೆ (ಸೌಇಇ. 1132) ; ಹರಿಯ ಕಾರಿಳಿದ 
ಧಾಳಿಯಲಿ ಕುಲಗಿರಿಗಳಿಬ್ಬಗಿಯಾದವೊಲು (ಕುವ್ಯಾದ್ರೋ. ೧೨-೧೯); 
ಹೊಡೆದಡಿಬ್ಬಿಗಿಯಾಯ್ತು ಗಡೆಯಲಿ ಕಡಲು ದೆಸೆಪರಿಯಂತ (ನಿಭಾಗ. 
ಇರ್ವಗಿ: ಅಗಲದಿಂದುದ್ದದಿಂ ವ್ಯೋಮದಿಂದಿರ್ವ್ವಗಿ! 
ಯಾಗಲ್‌ ಪೆರ್ಚ್ಚೆ (ಎಕ. ೪, ಬೇಲೂರು. ೭೨-೨೮೩ ; 1155). 

ಇಬ್ಬಗಿಯಾಗು - ಎರಡು ಭಾಗವಾಗು, --ಸೀಳಾಗು : ಏಕಿ 
ವಿಮಾನಮಂ ಕೃತಕಗಾಯಕಿಯರ್‌ ಧವಳಾಭ್ರಕೂಟಿದೊಳ್‌ ತೋಜುವ 
ಮಿಂಟಿನಂತೆ ಮುಗಿಲೊಡ್ಡೊಡೆದಿಬ್ಬಗಿಯಾಗಿ ನಿರ್ಭರಂ ಪಾಜಕೆ (ಶಾಂತಿಪು. 

೨-೮೨) ; ಇಬ್ಬಗಿಯಾದುದರಿದೇಹ (ಕುವ್ನಾ ವ್ಯಾದ್ರೋ. ೩-೭೫). 

[ಇರ (ಆ ಎರಡು) + ಬಗ್ಗಿ] 
ಇರ್ಬಗಿಮಾಡು, ಇಬ್ಬಗಿಮಾಡು, ಇರ್ವಗಿಮಾಡು (ಕ್ರಿ). ಎರಡು! 
ಹೋಳುಮಾಡು ; ಎರಡಾಗಿ ಭಾಗಿಸು: ನಿಜವಿಕೀರ್ಣ ಟಂಕಂ | 
ಗಳಿಂದಂ ತತ್ಪತಾಕಿನೀಕುಂಜರಶಿರಶ್ಶಿಳಾಪಟ್ಟಿ ಕಂಗಳನಿರ್ಬಗಿಮಾಡಲ್ಲ ಬಡೆ | 
ಯದಡೆ ಯುಂ (ತ: ೧೪-೧೦೩ ವ); ಪೊಟರಸಳಾರ್ವ ಕುಮತಿಯಂ 
ಕಾಲಂ ಪಿಡಿದು ತೆಗೆದು ಇರ್ಬಗಿಮಾಡಿ ಕೊಂದು ತಿಂದರ" (ಪಂಚತಂ. 
೧೫೭-೧೧) ; ಮಸ್ತಕಮನೊಡೆದಿರ್ಬಗಿಮಾಡೆ (ನ ಂ ಬಿರ. ೧೮-೨೧). | 
ಇಬ್ಬ ಗಿಮಾಡು : ಬಗಿದು ಕುಂಭಸ್ಥಳವನಿವುತೆ ವಿದಾರಿಸುತೆ ಉಗಿ 
ಪುತಿಟ್ಬ ಗಿ (ಪಾಠಾಂ. ಉಗಿಬಗಿ]ಮಾಡಿ (ಇಹರ. ದೇ. ೪೨-೮); 
ಕುದುರೆಯ ಥಟ್ಟ ನಿಬ್ಬಗಿ ಮಾಡಿ ದಳವುಳಿಸಿ (ಕುವಾ ್ಯಿದ್ರೋ. Wun 
ಇರ್ವಗಿಮಾಡು : ಕನಲ್ಲರ್ಪ್ವಿಸುವಚ್ಚ ಗೊಂಡೆದೊಳಗುರ್ನಿಸಿ ಹ 
ಮಾಣದಿಕ್ಕೆ ಪೋಟಕರ್ಚಿರ್ವಗಿ ಮಾಡಿತಾಳಿಸೆ ಸುರುಳ್ವಿನೆಗಂ ನೆಣಕಿ ಸಾಯಂ 
(ಶಾಂತಿಪು. ೭-೯೫). [ಇರ್‌ (ಆ ಎರಡು) + ಬಗ್ಗಿ * ಮಾಡು] 
ಇರ್ಬಗೈ, ಇಬ್ಬಗೆ (ಕ್ರಿ). ಎರಡು ಬಗೆ ; ದ್ರೋಹವೆಣಿಸು. ಇಬ್ಬಗ್ಗೆ: 
ಉಂಡ ಮನೆಗೆ ಇಬ್ಬಗೆಯಬಾರದೆಂದು ನಾನು ಬಲ್ಲೆನು (ಬೆನ್ನಬೇ. ೨೪); 
ಅವರು ಉಂಡ ಮನೆಗೆ ಇಬ್ಬಗೆಯಲಾರರು (ಪಿಶಾಪೆ. ೧೪೫). 

(ಇರ್‌ (ಆ ಎರಡು) + ಬಗೆ] 
ಇರ್ಬಗೈ, ಇಬ್ಬಗ್ಯೆ (ನಾ). ಎರಡು ತೆರ ರೀತಿ. ಇಬ್ಬಗೆ: 
ಚತ್ತಾಣವೂ ಬೆದಂಡೆಯೂ ಎಂಬ ಇಬ್ಬಗೆಯ ಕನ್ನಡ ಕಾವ್ಯಗಳನ್ನು 

» ಮುಂಚಿನ ಕನ್ನಡ ಕವಿಗಳು ರಚಿಸಿದರು (ಮೂರುಉ. ೧೦೭); 
ಮತ್ತೆಮತ್ತೆ ಇಬ್ಬಗೆಯ ಬದುಕನ್ನು ಬಲಾತ್ಯರಿಸುವ ಜಗತ್ತಿನಮೇಲೆ...; 
ಕೇಜಿಗೆಯಾಗಿತ್ತು (ಹೊಸಕ್ತಿ, ೧೨೨). (ಇರ್‌ (ಆ ಎರಡು) + ಬಗ) | 
ಇರ್ಬಗೈೆ, ಇಬ್ಬಗೆ (ನಾ). ಎರಡು ಮನಸ್ಸು ಅಭಿಪ್ರಾಯ (ದಕ. 
೪). ಇಬ್ಬಗೈ: "ಇಬ್ಬಗೆಗೊಳ್‌' ಪರಾ. [ಇರ್‌ (ಆ ಎರಡು) ಬಗೆ] 
ಇರ್ಬದಿ, ಇಬ್ಬದಿ (ನಾ). ಎರಡು ಪಕ್ಕು--ಪಕ್ಕೆ, ಮಗ್ಗುಲು: 
ಇರ್ಬದಿಯಂ ತುಜಕಸಿ ಕಣ್ಣನರೆಮುಚ್ಚಿ ಬಿಸಿಲ್‌ ಪರ್ಬಿರೆ ಕಾಯುತ್ತಿರ್ದು |4 
ದು... ಮರ್ಕಟರಾಜಂ (ದಶಕು. ೨-೮೭). ಇಬ್ಬದಿ: ಇ | 
ಮೆಯೊ ್ಯಳಿಬ್ಬದಿಗಂ ಮೂಡಿರೆ (ರಸರ. ೧-೫೨) ; ನದಿಯ ಇಬ್ಬ ದಿಯ | 
ಮೇಲೂ ಲಾಳದ ಕಡ್ಡಿಗಳು ಹುಚ್ಚುಹುಚ್ಚಾನಗಿ ಬೆಳೆದು ತಲೆದೂಗುತ್ತಿ 
ದ್ಲುವು (ಮಗಮಾಂ. ೪೪). "ಇರ್ಬರಿ' ಪರಾ 

[ಇರ್‌ (ಆ ಎರಡು) + ಬದ್ಧಿ] 
ಇರ್ಬರ್‌ "ಇರ್ವರ್‌' ನೋ. 


IX-i, ೨೨೬-೨೩೪; 


೩-೮-೨೨), 


( 
| 
5 


೭೯೯ 


ಳೊೋಪದಿಂ ನಿಜಭುಜಾಸಿಯೊಳಿಬ್ಬಗಿಯಾಗೆ ; 5 


10 


15 


“| 
|| 


ಇರ್ಬ್ಚೆರಲ್‌ 


| ಇರ್ಬರಿ, ಇಬ್ಬರಿ (ನಾ). ಎರಡು ಮಗ್ಗಲು, --ಪಾರ್ಶ್ವ : ಇರ್ಬರಿ 


ಯೊಳ್‌ ಸುತ್ತಿಪಾಯತಿಕೆಯಿಂ ಮಿಗೆ ನರ್ತಿಪ. . ,ವಾಹಳಿತನಂ (ರಾಜಶೇ. 
೧೩-೮೨). ಇಬ್ಬರಿ : ತೋಳ್ಗಳಂ. . . ವದನವಿಬ್ಬರಿಗಳಂ ಶೀತವಿರದಂತೆ 
ಮೆಲ್ಲನೆ ಕಾಸಿವೊತ್ತುತಿರೆ (ಇಳಿರ. ದೇ. ೫೩-೧೩) ; ಶಶಿಬಿಂಬಂ ರೆನಿಬಿಂಬ 
ಮೆಂಬ ವರಘಂಟಾಯುಗ್ಮಮಂ . . . ಕಟ್ಟ ನಭಮೆಂಬುನ್ಹಾಮಮನ್ಪಾ 
ನೆಗಂ ಪೊಸತಾಗಿಬ್ಬರಿಯಲ್ಲಿ ಬಿಟ್ಟಿ ತೆಜದಿಂದೊಂದು ಕ್ಷಣಂ ಶೋಭಿಯೆಂ 
(ಬಾಧಪು. ೫-೭). “ಇರ್ಬದಿ' ಪರಾ. [ಇರ್ಕ್‌ (ಆ ಎರಡು) + ಬರ್ಕ] 


ಇರ್ಬಲ `ಇರ್ವಲ' ನೋ. 
ಇರ್ಬಾಯ್‌, ಇಬ್ಬಾಯ್‌, ಇಬ್ಬಾಯಿ, ಇರುವಾಯಿ (ನಾ). 


೧. ಎರಡು ಬಾಯಿ. ೨. ಎರಡೂ ಕಡೆಯ ಅಲಗು ; ಹರಿತವಾದ 
ಎರಡು ಅಂಚು: ಒರೆಯಿಂದಮಿರ್ಬಾಯ ಖಡ್ಗಮನ್‌ ಹಿರಿದು (ಅಶ್ವತ್ಥ. 
೩-೫) ; ಇರ್ಬಾಯ ಖಡ್ಗವನ್ನು ರುಳೆಪಿಸುತ್ತೆ (ಸವತಿ. ೫೭). 
ಇಬ್ಬಾಯ್‌: ೧. "ಇಬ್ಬಾಯ' ಪರಾ. ಇಬ್ಬಾಯಿ: ೩. (ಆಲಂ) 
ಎರಡು ರೀತಿಯಲ್ಲಿ ಮಾತನಾಡುವ ಬಾಯಿ; ನಿರ್ಧಾರವಿಲ್ಲದ 
ಮಾತು: "ಪ್ರಯತ್ನ ಮಾಡುತ್ತೇನೆ, ಆಗದೆ ಹೋದರೆ ಕ್ಷಮಿಸಬೇಕು? 
ಎಂಬ ಇಬ್ಬಾಯ ಕಾಗದ ಹಾಕಿದ (ಔದಾಉ. ೧೯೬) ; ಮೋಸ, ವಂಚನೆ, 
ಇಬ್ಬಾಯಿ, ಪಿಸುಣ, ಇವುಗಳಿಗೆಲ್ಲ ನನ್ನ ತಿರಸ್ಕಾರವಿತ್ತು (ನಿಷ್ಕಾಮ. 
೧೦೪) ; ಇಬ್ಬಾಯಿ ಇದ್ದವನ ಕುಬ್ಬಾಟ ಬಹಳ (ಗಾದೆ). ಇರುವಾಯಿ : 
೪. ಶರೀರದಲ್ಲಿ ನಡುವಿನಿಂದ (ಸೊಂಟದಿಂದ) ಕೆಳಗಿರುವ ಎರಡು 
ರಂಧ್ರಗಳು; ಮೂತ್ರದ್ವಾರ ಮತ್ತು ಮಲದ್ವಾರ (ಕ). 
ಇರುವಾಯಿಕಟ್ಟು - ಮಲ ಮೂತ್ರಗಳು ನಿಂತುಹೋಗುವುದು: 
ಇರುವಾಯಿಕಟ್ಟ ದ್ದ Hy ದ ಬೆಳ್ಳುಳ್ಳಿ ಬೇಳೆ” ಸುಟ್ಟು ಆ ಬೂದಿ ಅವುಡಲದ 
ಎಣ್ಣೆಯಲ್ಲಿ ಕಲಸಿ "ಹೊಟ್ಟಿ ಗ್ಗೆ FR ಇರುವಾಯಿಕಟ್ಟದ್ದು 
ಮಾಣ್ಗುಂ (ವಿವೈವಿ. ೩. [ಇರ್‌ (ಆ ಎರಡು) + ಬಾಯ್‌] 


25| ಇರ್ಬಾಯೆ, ಇಬ್ಬಾಯ (ನಾ). ಎರಡು ಬಾಯುಳ್ಳ ಪ್ರಾಣಿ; ಗಂಡ 


50 


135 


40 


ಇರ್ಜಾಳ್‌ (ನಾ). ಎರಡು ಕತ್ತಿ: 


ಭೇರುಂಡ ಪಕ್ಷಿ(?): ತೊಂಡಿಗನುರುಳಿಗನಿರ್ಬಾಯನುಂ ಚಾತಕಂ 
ಹಾಸಿ ತದ್ವೆನಾಂತಸ್ಥ ಮಿರ್ಕುಂ (ಶಬಶಂ. ೩-೩೩). ಇಬ್ಬಾಯ : ಕಾಗೆ 
ನವಿಲಿಬ್ಬಾಯ ಗುಬ್ಬಿ ಪಾರಿವ... ಹಕ್ಕಿಗಳ ಮಳೆ ಗಜಕಿವಂತಾದುದು 
(ಹಚಕಾ. ಲಾವಗೆ ಗೌಜಾಜಕಿ ಉಳ ಉ ಳ್ಳನಿಬ್ಬಾ ಯ 
(ಸೊಬಸೋ. ೧೮-೩೩). [ಇರ್ಬಾಯ್‌ + -ಅ,] 
ಇರ್ಪೆಂಡಿರ್‌, ಇರ್ಬಾಳ್‌: (ಶಮದ. 
[ಇರ್‌ (ಆ ಎರಡು) + ಬಾಳ್‌] 


೫-೪೩) ; 


೧೬೪ ಪ್ರಯೋ). 


ಇರ್ಬಾಳೆ "ಇರ್ವಾಳ್‌' ನೋ. 
ಇರ್ಬೀಡು, ಇರ್ವೀಡ್ಕು (ನಾ). ಒಂದು ವೃಕ್ಷ; ಒಂದು ಮರದ 


ಹೆಸರು; ಶಿಂಶುಪ ವೃಕ್ಷ: “ಇಂಗುದಿ ತಾಪಸಭೂಜಮದಿಂಗಳು 
ಮಿರ್ಬೀಡು ಶಿಂಶುಪಾಭಿಖ್ಯಂ'' (ವಸ್ತುಕೋ. ೩೫-೧೭). ಇರ್ಪೀಡು,: 
ಕುಲುಕಲ್ಕಿಕ್ಕುವ ಪಯಣದಂತಿರ್ನೀಡು ನೃತ್ಯದಂತೆ ತಾಳ... ಮತ್ತ 
ಮೆನಿತಾನುಂ ತೆಜದ ಮರದುಜುಗಲ್ಲಳೊಳಗೆ (ಬಂಹರಿ. ೨-೩೮ ವ). [?] 


(| ಇರ್ಬೆರಲ್‌, ಇಬ್ಬೆರಳ್‌, ಇಬ್ಬೆರಳು, ಇರ್ವೆರಳು (ನಾ). ಎರಡು 


ಬೆರಳು; ಎರಡು ಬೆರಳಿನಷ್ಟು : ಊರ್ಧ್ವರೇಖೆಗಳಿರ್ಬೆರಲಾಗಿ ರಂಜಿ 
ಸುತ್ತಿರೆ (ಅಶ್ವಶಾ. ೫-೨೩). ಇಬ್ಬೆರಳ್‌ : ಪಜಾದಿಬ್ಬೆರಳನಿತಂ ತೊಯ್ದ ಆಸಿ 
'(ಜು)ವೆಯನೆ ನೃಮೂತ್ರದಿಂದೆ ನಸ್ಕಂಗೆಯ್‌ ಮೆಯ್ಮಜಕಿದಹಿದಷ್ಟಂ ತಿಳಿ 
ದೆಳ್ಬೇಲುಗುಂ ವಿಷಮಳಿಗುಂ (ಖಮದ. ೭-೨೧). ಇಬ್ಬೆರಳು : ಸುರಿದು 
ದತಿವಳೆಯೆಂದು ಕುಲಗಿರಿ ಕರಗುವುದೆ ಮೇಗಜಕಿಯ ಶಿಲೆಯಿಬ್ಬೆರಳು ನೆನೆ 
ವುದೆ ನಾಡ ಹಂತಿಯಲಳುಕುವರ್ಜುನನೆ (ಕುವ್ಯಾಕ. ೪-೨೨) ; ಧರಣೀತಲ 
ದಲಿಬ್ಬೆರಳುದ್ದವೆನೆ ನೆಜಕಿ ದರ್ಭೆಯನು ಹರಹಿ (ನಿಭಾಗ. ೪-೧೭-೩). 


ಇರ್ಬೆೇನೆ 


ಇರ್ವೆರಳು : ನಾಲ್ವೆರಳು ಹಸ್ತಿನಿಗೆ ಮೂನೆರಳು ಚಿತ್ತಿನಿಗೆ ಇರ್ವೆರಳು 
ಕುಚಮಧ್ಯ ಶಂಖಿನಿಗೆ ಪದ್ಮಿನಿಗೆ ಒರ್ವೆರಳು ನೋಡ (ಸರ್ವಜ್ಞ. ೧೬೩೫). 
[ಇರಾ (ಆ ಎರಡು) * ಬೆರಲ್‌] 
ಇರ್ಬೇನೆ (ನಾ). ಎರಡು ವೇದನೆಗಳು, ಎರಡು ಬಗೆಯ ನೋವು: 
ಇರ್ಬೇನೆ, ಇರ್ತೆರೆ, ಇರ್ಕಟ್ಟು (ಶಮದ. ೧೮೭ ಪ್ರಯೋ). 
[ಇರ್‌ (ಆ ಎರಡು) + ಬೇನೆ] 
ಇರ್ಬೊನ್‌ (ನಾ). ಕರಿಯಲೋಹ; ಕಬ್ಬಿಣ: ಮಿಳಿ ಪೆಗಲೊಳ್‌ 
ಕೈಯೊಳ೯ ಸಂಬಳಿಗೋಲಿರ್ಬೊನ್ನ ದಮಗೆ ಜರ್ಜರರವದಿಂ ಪೊಳಲ 
ಜನಂಗಳ ಕಿವಿಯೊಳ* ಚಳಿಯಿಸುತುಂ ಬಂದು ನೋಟ್ಬ ಬಹಳಾಗ್ರಹಮಂ | 
(ಮಹಾನೇ. ೮-೨೩). 
(ಡೇ. ॥ ತನಿ. ಮಲ. ಇರುಮ್ಪು; ತೆಲು. ಇನುಮು] 
ಇರ್ಭಾಗ, ಇಬ್ಬಾಗ, ಇಬ್ಭಾಗ (ನಾ). ಎರಡು ಭಾಗ, --ಹೋಳು, 
— ಸೀಳು: ಪೊಡವಿ ಬೆಂದಿರ್ಭಾಗಮಾಗುತಿರ್ದುದು ಸಪ್ತಜಡಧಿಗಳ್‌ 
ತಕಪಕನೆ ಕುದಿದುಕ್ಕಿ ಬತ್ತುತಿರ್ದುವು (ಚಿಬಪು. ೪೬-೨೫). ಇಬ್ಬಾಗ : 
ಧರಣಿತಳಮಿಬ್ಬಾಗಮಾಗಿ ಸಲೆ ಹಿಗ್ಗಿದುದು (ಜೈಮಿಭಾ. ೭-೪೬). 
ಇಬ್ಬಾಗೆ: ಅವುಗಳ ಕೊಳಗುಗಳು ಇಬ್ಭಾಗವಾಗಿರುವುದರಿಂದ ಎಂಥಾ 
ಬಿಕ್ಕಟ್ಟನಲ್ಲಿಯಾದರೂ ಜಾರುವುದಿಲ್ಲ (ಮುಂಬಯಿ. ೩-೧೦) ; (ಹಿಂದೂ 
ದೇಶದ) ಇಬ್ಭಾಗದಿಂದುಂಟಾದ ನಿರಾಶ್ರಿತರ ಸಮಸ್ಯೆ (ಹೊಸೂಹ. ೭೧); 
ಆ ಗೊಣಸು ಇಬ್ಭಾಗವಾಯಿತು (ಅಂಬಿಕೆ. ೩೯). 
[ಇರ್‌ (ಆ ಎರಡು) * ಭಾಗ] 
ಇರ್ಮಡಿ, ಇಮ್ಮಡಿ, ಇರ್ವಡಿ (ನಾ). ೧. ಎರಡರಷ್ಟು; ಎರಡು 
ಪಟ್ಟು ; ದುಪ್ಪಟ್ಟು : ಅನುವಿಸೆ ಬೇಟಕಾಅ[ನೊ]ಲನಿರ್ಮಡಿಯಪ್ಪುದು 
(ಪಂಸಭಾ. ೪-೧೦೩) ; ಕಪಿಂಜಲನ ಪೋಗಿಂಗೆ ಶೋಕನಿರ್ಮಡಿಯಾಗೆ 
ಕಿಂಕರ್ತವ್ಮ ತಾಮೂಢೆಯೆನಾಗಿ (ಕಾದಂಪೂ. ೯೪೩) ; ಇರ್ಮಡಿ ಮೂವಡಿ 
ನಾಲ್ಮಡಿಯೈ ವಡಿ ಸಂತಸದಿಂದೆ ತಂದೆ ಮಗಳಂ ಕರೆದಂ (ಗಿರಿಕ. ೩-೧೦೪). 
(ಗು). ೨. ಎರಡನೆಯ: ಯಿರ್ಮಡಿ* ೩೩೫ ರಾಯ ಶ್ರೀಮನು 
ಮಹಾಪ್ರಧಾನಂ (ಎಕ. ೪11, ಶಿವಮೊ. ೭೮-೧೦; 1291). ಇಮ್ಮಡಿ : 
೧. ನಿಮಗೆ ಮಾಡಿದ ದಾನಮುಂ ಪಾಲುಕ್ಕಿಮ್ಮಡಿಸುವಂ ತಿಮ್ಮಡಿಯಕ್ಕುಂ 
(ಧರ್ಮಾ ಮೃ..೧-೧೨೬) ; ಸಾಸಿರಗಣ್ಣಗೆ ಸೊಬಗಿನೊಳಿಮ್ಮಡಿ ಸಾಸಿರ 
ಗದಿರಗೆ ತೇಜದೊಳಯ್ಮುಡಿ (ಜಯಕಾ. ೧೫-೧) ; ಮೇಘಗರ್ಜನೆ ಇನ್ಮುಡಿ 
ಯಾಯಿತು (ಮಣಿಸ. ೫೪). ೨. ಇಮ್ಮಡಿ ಜಕ್ಕ ಮನ್ನೆಯನು (ಕಂನನಿ. 
೩-೩೨); ಈ ಇನ್ಮುಡಿ ಕೃಷ್ಣರಾಜ ವಡೆಯರವರು ಸಕೆಲನಿದ್ಮಾ ಪಾರಂಗತ 
ರಾಗಿ .. - ಧರ್ಮದಿಂದ ರಾಜ್ಮ ಪರಿಪಾಲನೆ ಮಾಡುತ್ತಿರುವ ಸಮಯದಲ್ಲಿ 
(ಮುಹಾವಂ. 1, ೧೬೪). ಇರ್ವಡಿ: ೧. "ಇರ್ವಡಿಚಾಗಿ? ಪರಾ. 
[ಇರ್‌ (ಆ ಎರಡು) * ಮಡ್ಡಿ] 
ಇರ್ಮಡಿಕೆ, ಇಮ್ಮಡಿಕೆ (ನಾ). ಎರಡು ಮಡಿಕೆ, ಪದರ | 
ಜೋಡುಪದರ : ಸಸಿಬಾಂಬೊಳೆಯಂ ಬಾನೊಳ್‌ ಬಿಸುಟುಂ ಬಿಡದಾನೆ | 
ದೊವಲನಿರ್ಮಡಿಕೆಯೊಳೊಂದಿಸಿ ಪೊದೆವ . . . ಗಿರಿಶಂ ಮೆ ಜಕಿವಂ 
(ರಾಜಶೇ. ೯-೧೫); ಧನಳವಸ್ತ್ರಮನಿರ್ಮಡಿಕೆಯಿಂ ಮುಸುಂಕಿ (ವೃಷವಿ. 
೯-೬೧ ವ). ಇಮ್ಮಡಿಕೆ (6). 
[ಇರ್‌ (ಆ ಎರಡು) * ಮಡಿಕೆ] 
ಇರ್ಮಡಿಸು, ಇಮ್ಮಡಿಸು (ಕ್ರಿ). ೧. ಎರಡರಷ್ಟಾಗು; ದ್ವಿಗುಣ 
ವಾಗು ; ಎರಡು ಪಟ್ಟಾಗು : ಮಗನಟಲೊಳ್‌' ಕರಂ ಮಜುಗುತಿರ್ಪಿ 
ನಮೆನ್ನ ತನೂಜನಾಳ್ವ ಸಾಮಿಗಮಟವಾಗೆ ಶೋಕರಸಮಿರ್ಮಡಿಸಿತ್ತು 


(ಪಂಪಭಾ. ೧೩-೧೦೬) ; ದರಹಾಸೋಲ್ಲಾಸದಿಂದಿರ್ಮಡಿಸೆ ದಶನದೀಪ್ತಿ | 45 |. 


ವ್ರಜಂ (ಕುಸುಮಾ. ೩-೯೮); ನೇಹವಿರ್ಮಡಿಸಿ ಕಿನಿವೇಟವಗ್ಗಳಿಸಿ 


135 


ಇರ್ಮತ್ತರ್‌ 


ಎರಡು ಪಟ್ಟಾಗಿಸು; ದ್ವಿಗುಣಿಸು : ನಿಜಮಕುಟಮಣಿಮರೀಚಿಯಿನ 
ಜನ ಪದಾಂಬುಜದ ಕೆಂಪನಿರ್ಮಡಿಸಿ (ಆ ದಿಪು. ೮-೬೩); ನಿಜೇಕ್ಷಣಾ 
ಮೃತಾಸಾರದೆ ಬೆಳ್ಬನಿರ್ಮಡಿಸಿ ನಿರ್ಮಲ ಮುಕ್ತಕ ಮೌಶ್ತಿಕಾಕ್ಷತಾ 
ಸಾರಮನಂದು ಸೂಸಿದುದುಪೇಂದ್ರನ ಮೇಲೆ ಪುರಾಂಗನಾಜನಂ (ಜಗವಿ. 
೮-೭೬) ; ಓರೊರ್ಮೆ ಪಲ್ಲವಾಸ್ತರಣದೊಳ್‌ ಮೆಯ್ಯನೀಡಾಡಿ ಮನಸಿಜನ 
ಸರಲ ಕೆಂಗಜ ಯ ಸೋಂಕನಿರ್ಮಡಿಪಳ್‌ (ವರ್ಧಪು. ೪-೫೭ ವ). 
೩. ಎರಡಾಗಿ ಮಡಿಸಿಕೋ ; ಎರಡು ಮಡಿಕೆಯಾಗು : ತನುಮಧ್ಯಂ 
ಬಳ್ಳೆ ಬೆನ್ನಿರ್ಮಡಿಸೆ. ಸ :-ಕಂಠನಿನಾದಂಬೊಣ್ಮಿಸುತ್ತುಂ (ಕಾವ್ಯಸಾ. ೬೬೪). 
೪. ಎರಡಾಗಿ ಮಾಡು, --ಮಡಿಸು ; ಎರಡುಪದರವಾಗಿಮಾಡು: 
ಕುಡತಕ್ಕುದೆನಿತದನೆ ಇರ್ಮಡಿಸಿ ಕುಡಲ್ಕದುನೆ ಕೊಂಬಕೋವಿದೆರ್ಗಂದಂ 
(ಚಿಕನಿ. ೬-೫೬). ಇಮ್ಮಡಿಸು: ೧. ನಿಮಗೆ ಮಾಡಿದ ದಾನಮುಂ 
ಪಾಲುಕ್ಕಿಮ್ಮಡಿಸುವಂತಿಮ್ಮಡಿಯಕ್ಕುಂ (ಧರ್ಮಾಮೃ. ೧-೧೨೬) ; ಪಂಚಾ 
ಕ್ಷರಿಯಿಮ್ಮಡಿಸಿದಂತಿರ್ಪ ಹಸ್ತಾಂಗುಲಿಗಳ್‌ (ಬಸರ. ೨-೩೧) ; ಭೂಪತಿ 
ನಲವಿಂದಿಮ್ಮಡಿಸಿದಂ ಪುಳಕಂ ಗುಡಿಗಟ್ಟಿ (ಕುಸುಮಾ. ೫-೫೧) ; ರೋಷ 
ವಿಮ್ಮುಡಿಸಲು .. . ನಂದೀಶನ ತಿವಿದು ಬೊಬ್ಬಿಜಿದ (ಮೋಹತ. 
೩೮-೩೪) ; ನಮ್ಮಭಯ ಇಮ್ಮಡಿಸಿತು (ಪ್ರತಾಪ. ೧೧೬). ೨. ನೀಳ್ಡ 
ವಿಲೋಚನಾಂಶುವಾ ತಿಲಕದ ಚೆಲ್ವನಿಮ್ಮಡಿಸೆ (ಕುಸುಮಾ. ೧೧-೧೪೨) ; 
ಹರಿವ ರಥದುರವಣೆಗೆ ನೆಚೆಯದು ಧರಣಿಯೆಂದಂಭೋಜ ಭನನೀ ಧರೆಯ 
ನಿಮ್ಮಡಿಸಿದನೊ ಎನಲು (ಕುವ್ಯಾಭೀ. ೪-೯೪). ೩, ನೀವಿಲ್ಲಿಂದಿತ್ತ ಬಿಳಿಯ 
ಕಂಬಳಿಯಂ ಪೊದೆದಿಮ್ಮಡಿಸಿರ್ದ ಸೀರೆಯನುಟ್ಟು ಕುಂಚಮಂ ಕಟಯೊ 
ಳಡಂಗಿಸಿ... ಬರ್ಪುದು (ಪುಣ್ಯಾಸ್ರ. ೯-೧೮ ವ). ೪. ಹಪ್ಪಳದಗಲದಲ್ಲಿ 
ಲತೆಯಿಆಕದು ಅವಕೆ ಹುರಿದೆಳ್ಳು ಸಕ್ಕರೆಯಿ ಕ್ಕಿ ವೊಂದನಿಮ್ಮಡಿಸಿ ತುಪ್ಪ 
ದೊಳಡಲು ಅವು ಕರಂಜಿಗೆ (ಸೂಪಶಾ. ೧-೪೪). 

ಇರ್ಮಡಿಸಿಕೊಲ್ಲು - ಎರಡು ಬಾರಿ ಕೊಲ್ಲು; ಎರಡು ಸಲ 
ಸಾಯಿಸು: ಅವಂ ಮುನಿದು ಇರ್ಮಡಿಸಿ ಕೊಂದಸನೋ ಭಯ 
ಮೇಕೆನಗಿಲ್ಲಿ (ಸಂಚತಂ. ೮೯-೭). ಇಮ್ಮಡಿಸಿಬರು - ಎರಡು ಸಾರಿ 
ಬರು : ಅಳಿವು ತನಗಿಮ್ಮಡಿಸಿ ಬಾರದು ನೆಲೆಯನುಸುರಿದೆ ಹಿಂಗು ಹಿಂದಕೆ 
(ತೊರರಾ. ೩-೮-೭). 


(ಪದ್ಮರಾ. ೫-೨೭). ೨. ಎರಡರಷ್ಟು ಮಾಡು; ಎರಡರಷ್ಟಾಗಿಸು; 
| 


20 
25 


so [ಇರ್ಮುಡಿ + -ಇಸ್ಮು] 
ಇರ್ಮಣಿ (ನಾ). (9): ತತ್ಪ್ರಭೆ ತನ್ನಂಗವನು ಸುತ್ತಿಹವಿರ್ಮಣಿಯು 
ಗುಳುವ ಹಾಂಗೆಲೆ ರಕ್ತಾಶ್ವನ ಕರಣೇಂದ್ರಿಯ ಪಥದಿಂ (ಕಲ್ಯಾಣೇ. 
೧೮). [ಇರ್‌ (ಆ ಎರಡು) + ಮಣಿ] 
| ಇರ್ಮತ್ತರ್‌, ಇಮ್ಮತ್ತರ್‌, ಇಮ್ಮತ್ತರು, ಇಮ್ಮತ್ತಲು (ನಾ). 
ಎರಡು ಮತ್ತರು ; ಎರಡು ಮತ್ತರಷ್ಟು ವಿಸ್ತಾರ: ಕಣ್ಣವಂಗಲದ 
| ರಾಮೇಸ್ವರ ದೇವಗೆ ಈ[ಇ3ರ್ಮ್ಮತ್ತರ್‌' ಮಣ್ಣ ಬಿಟ್ಟಿಂ (ಎಕ. ೪1, 
| ತರೀಕೆ. ೬೭-೬; 888) ; ಇರ್ಮತ್ತರ್‌ ಕೆಯ್ಯಂ ದೇವರ್ಗೆ ಬಿಟ್ಟಂ (ಎಕ. 
; ೫111, ಸೊರಬ. ೪೭೪-೨೧; 954) ; ರಣಜವೊಟಲ ಬಯಲ... ಮಣ್ಣೊಳ 
ಗಿರ್ಮತ್ತರ್‌ ಕೆಯ್ಯುಮಂ . .. ದೇವಭೋಗಮ್ಮಡಿ ಕೊಟ್ಟಿನ್‌ (ಎಕ. 
x1, ಹೊಳಲೈ. ೨೩-೪ ; 968). ಇಮ್ಮುತ್ತರ್‌ : ಮನೆ ತಾಣಮಿಮ್ಮತ್ತ 
| ರ್ದುರ್ಗ್ಗಾದೇವಿಯ ಮನೆಯಿಂ (ಕಇ. 11, ೫-೬ ; 659). ಇಮ್ಮತ್ತರು: 
| ಖಂಡಸ್ಸುಟಿತ ಜೀರ್ಣೋದ್ದಾರ[ಕೃ]ವಾಗಿ ಮುಂನಿನಾಣು ಮತ್ತಲು 
ಕೆಯ್ಕೊಳಗಿಂಮತ್ತರು ಕೆಯ್ಯುಮಂ (ಸೌಇಇ. X1-i, ೫೦-೨೯ ; 1136). 
ಇಮ್ಮತ್ತಲು : ಕೇಟಿಯ ಕೆಳಗೆ ಮೂಗಣ್ಣುಗ ಬೆದ್ದಲೆ ಇಂಮ್ಮತ್ತಲು 
ದೇಗುಲದ ಮೂಡಲೊನ್ನು ಕೆಜಿ ಯುಮರಂ (ಎಕ. ೪1, ಕಡೂರು. 
[ಇರ್‌ (4 ಎರಡು) + ಮತ್ತರ್‌) 


40 


೧೦೨-೨೮ ; 1141). 


ಇರ್ಮಾನ 


ಇರ್ಮಾನ, ಇಮ್ಮುನ್ನ, ಇಮ್ಮಾನ (ನಾ). ಎರಡು ಮಾನ 
(ಪ್ರಮಾಣ), --ಮಾನದಷ್ಟು : ಇರ್ಮಾನ (ಮೆಣ್ನೆಯು) ಮುಮರಿ 
ಸಿನಮುಂ ಮೇಣೊರ್ಪ್ಸಲಂ ಸಕ್ಕರೆ (ಕಇ. 1, ೨-೧೧ ; 699). ಇಮ್ಮನ್ಮ: 
ಇನ್ಮುನವರೆ ಮೆಣಸಿಂಗಂ ವೊಮ್ಮೆಯು ಪಣವೊಂದು ಪಾಗಮೈ ವಣ ವಕ್ಕುಂ 


(ವ್ಯವಹಾ. ಅನುಬಂ. 1, ೧೩-೮); ಇಮ್ಮನ ಸಕ್ಕರೆಗೊಪ್ಪಣನಾಗಲ್‌ ಘನಮ್ಮ 


ನಯ್ವತ್ತು ಖಂಡುಗದಯ್ಗೊಳಗಂ.... ತಿಳಿಯೆ ಪೇಟ (ವ್ಯವಹಾ. ಅನುಬಂ. 
ಇಮ್ಮಾನ : ತಾವು ಕೊಂಡ ಹೊಂಗೆ ಇಮ್ಮಾನೆ ಳ್ಳ ಂ 
ಬಿಟ್ಟಿರು (ಎಕ. ೪11 (5), ಶಿಕಾರಿ. ೩೩೪-೨೮ ; 1100) ; ದವಸದ ರಾಶಿಗೆ 
ಯಿಂಮಾನ ಭತ್ತಂ (ಎಕ. ೪1, ತರೀಕೆ. ೮೦-೩೦; 1278) ; ಇ ಮ್ಮಾ ನ 
ಎಣ್ಣೆಯಲ್ಲಿ ಪಾಕವ ಮಾಡಿ (ನಿವೈವಿ. ೧೦೧). 
ಇಮ್ಮಾನಕ್ಕಿ- ಎರಡು ಮಾನ ಅಕ್ಕಿ : ಮಾಲೆಗಾಅಂಗೆ ಯಿಮ್ಮಾನ 
ಕ್ಕಿಯ ಪ್ರಸಾದ ಪಡಿ ಸಲುವುದು (ಎಕ. ೪1, ಕಡೂರು. ೪೯-೬೪; 
[ಇರ್‌ (ಆ ಎರಡು) + ಮಾನ] 
ಇರ್ಮೆ, ಇಮ್ಮೆ (ಅ). ಎರಡು ಬಾರಿ, ಸಲ: “ದ್ವಿವಾರದಲ್ಲಿರ್ಮೆ ” 
(ಕರ್ಣಾನಿ. ೮೫) ; ಬೆಸನನಿರ್ಮೆ ಕೇಳದಂತು ಪೂಣಿಸಿ ಕಳುಪಿ (ಆದಿ ಪು. 
೧೩-೮೦ ವ ; ಇರ್ಮೆ ನೀಂ ಮರ್ತ ಫರೋಕದೊಳ್‌ ಪುಟ್ಟಿನುತ್ತೆ ಶಾಪಂ 
ಗೊಟ್ಟಿಂ (ಕಾದಂಉ. ೬೧೨) ; ಅವು ವರುಷಕ್ಕಿರ್ಮೆ ಮಯಂ ಪಡೆವುವು 
(ಸಂಚತಂ. ೧೮೬-೬) ; ಒರ್ಮೆಯೊ ಮೇಣಿರ್ಮೆಯೊ ಮೂರ್ಮೆಯೋ 
ಕುರುಕುಳ ಪ್ರಾರಬ್ಧ ದುರ್ವೃತ್ತಕಂ (ಕಾವ್ಯಾವ. ೩೪೯). ಇಮ್ಮೆ : ಕಲಿಗೆ 
ತಾನಿಮ್ಮೆ ಸಾವುಂಟಿ (ಸರ್ವಜ್ಞ. ೭೧೩); ಒಮ್ಮೆ ಕರೆದರೆ ಕೇಳದಿಮ್ಮೆ ಕರೆದರೆ 
ಕೆರಳಿ ಹಮ್ಮಿನಲಿ ಉಲಿವ ಸತಿಯಿಂದ ಹೊಡೆದೊಯ್ವ ಹೆಮ್ಮಾರಿ ಲೇಸು 
(ಸರ್ವಜ್ಞ. ೧೭೫೦). 
ಇನ್ಮಿಮ್ಮೆ (ದ್ವಿರುಕ್ತಿ) : ಯೋಚಿಸು ಬಜಕಿಕ್ಕಿಮ್ಮಿಮ್ಮೆ ಪೇಟ್ಜಂತಿದಂ 
(ಖಮದ. ೪-೩೭). (ಇರಾ (ಆ ಎರಡು) ಟೆ ಖು] 
ಇರ್ಮೆಯ್‌, ಇಮ್ಮೆಯ್‌, ಇಮ್ಮೈೈ, ಇರ್ಮೆೆ (ನಾ). ೧. ಎರಡು 
ಮೈ, ಶರೀರ, — ರೂಪ, ಜನ್ಮ; ಇಹ ಮತ್ತು ಪರ: 
ಇರ್ಮೆಯ್‌್‌, ಇರ್ವಕ್ಕ್ಯಂ, ಈರಯಯ್ಹು (ಭಾಷಾಭೂ. ೧೫೪ ಪ್ರಯೋ); 
ಇರ್ಮೆಯ್ಗಂ ಹಿತಮಂ ಜಿನಧರ್ಮನುನಿಂಬಾಗಿ ತಿಳಿದು ನೆಗಟ್ಣಿಂಗಕ್ಕುಂ 
ಸ್ವರ್ಮೋಕ್ಷಸಿದ್ದಿ (ಕಾವ್ಯಾ ವ. ೨೬೦); ಗೋವಿಂದನುಮುದಿಸಿವಂದ 
ನಿರ್ಮೆಯ್ಕಿಂದಂ (ಅಪ್ರತಿ. ೧-೧೨). ೨. ಎರಡು ಮಗ್ಗುಲು, —ಕಡೆ; 
ಒಳಮೈ ಮತ್ತು ಹೊರಮೈ; ಮುಂದುಗಡೆ ಮತ್ತು ಹಿಂದುಗಡೆ; 
ಎದೆಯ ಕಡೆ ಮತ್ತು ಬೆನ್ನಿನ ಕಡೆ. "ಇರ್ಮೆಯ್ಲಾಣಿಸು' ಪರಾ 
ಇಮ್ಮೆಯ್‌ : ೨. ಚಿಮ್ಮುವ ಕನಕದಂಡದ ಚಮುರದ "ಬೇಡರಿಮ್ಮೆ ಯ್ಕೊ 
ಕೊಡನಿತೊಗ್ಗಿನಲಿ (ಮೋಹತ. ೧೦-೧೧) ; `ಇಮ್ಮೆಯ್ಯ ಕಟಕ fa, 
ಗಳನ್ನು ತೆರೆದು (ಪುನರು.೧೮೨). ೩. ಎರಡು ಪದರ." ಇಮ್ಮೆಯ್ದೋಡು' 
ಪರಾ. ಇಮ್ಮ್ಮೈ : ೨. "ಇನ್ಮೈ - ಎರಡು ಮಗ್ಗಲು? (ಜಾನಕೋ. 
೧೭) ; ನವನೀತಮಂ ಕೆನೆಯುಮಂ ಬೆರೆಸಿ ಕಣಿಕಮಂ ಸನೆವಂತೆ ಕುಟ್ಟ 
ಬಟ್ಟಲಂ ಮಾಡಿ ಹಪ್ಪಳೆದ ಸಮನಾಗಿ ವೊತ್ತಿ ಇಮ್ಮ್ರೈಗೆ ಬೆಣ್ಣೆಯ ತೊಡೆದು 
(ಸೂಪಶಾ. ೧-೧೨) ; ಅವ ಪೂಜಿಸುವ ಪೂಜೆ ಶಿವನ ಇನು ಗಳನು ತವೆ 
ಯಲಗಿನಿಂದೆ ಇಜಕಿದಂತೆಯಹುದು (ಗುರುಬೋ. ೧೩-೧೩೫) ; ಮ್ಮ 
ಯೊಳಿದ್ದ ಮೈದುನರ ಬೀಳ್ಕೊಟ್ಟನ್ನು ಘಮ್ಮನೆ ಬಿಜಯಮಾಡೆಂದ KR 
೪೪-೧೦). "ಇಮ್ಮೈೈಗನ್ನಡಿ' ಪರಾ. ೪. ಎರಡರಷ್ಟು : ಬೊನ್ಮುದ 
ಮನೆಯ ಕೋಣೆಯೊಳೊಬ್ಬ ಗೊರವತಿ ಇಮ್ಮೆ ಯ್ಯ ಸಿರಿಯ ಮಾಳಿಗೆ 
ಯೊಳಗೆ ಹಮ್ಮೆ )ಸಿಹಳು ; ಶಿನಗೀ. ೧೭೩-೮೪೪). "ಇಮ್ಮೈಸಿರಿವಂತ' 
ಪರಾ. ಇರೆ : ೨. “ಉಭಯತಃ-ಇರ್ಮೈಯಿಂ? (ನೀತಿವಾ. 
ರಿ೯-೬೮). (ಇರ್‌ (ಆ ಎರಡು) * ಮೆಯ್‌] 


1, ೨೫-೫೯). 


1291). 


೮೦೧ 


ಬ 


0 


45 


ಇರ್ವಗಿಮಾಡು 


ಇರ್ಮೆಯ್ಲಾಣ್‌, ಇಮ್ಮೆಯ್ಲಾಣ್‌, ಇಮ್ಮೈಗಾಣ್‌ (ಕ್ರಿ). ಎರಡು 
ಮಗ್ಗುಲನ್ನೂ ಕಾಣು; ಮುಂದೆ ಮತ್ತು ಹಿಂದೆ ಎರಡು ಕಡೆಯೂ 
ಕಾಣು; ಎದೆ ಮತ್ತು ಬೆನ್ನು ಎರಡನ್ನೂ ದಾಟಿ ಕಾಣು; ಎಜೆ 
ಯಲ್ಲಿ ನಟ್ಟು ಬೆನ್ನಲ್ಲಿ ಹೊರಬೀಳು : ಇರ್ಮೆಯ್ಸಾಣ್ಬಿನಮಾಂತರ 
ನೊರ್ಮೊದಲೊಳೆ ಕಣೆಗಳುರ್ಚಿ ಪೆಣನಂ ಬಿತ್ತಲ್‌ (ಸಂರಾಮಾ. ೯-೬೬). 
ಇನ್ಮೆಯ್ಲಾ ಣ್‌ : ನೂತನಾಸ್ತ್ರಂಗಳಿಮ್ಮೆಯ್ಲೆಂಡು ಸೂಸುತಿಕೆ (ಇಹರ. 
ದೇ. ೪೩-೬). ಇಮೆ ಗಾನ್‌ ನೀಂ ಬಿಜ್ಜಳರಾಯನಿರ್ಸ ಮಂಗಳ 
ವಾಡಕ್ಕೆ ಪೋಗು ಎಂಬ ನುಡಿಯೊಡನೆ ಕನಸಿನ ಮಾತು ಮನವನಿಮ್ಮೆ 
ಗಂಡು ನಿದ್ರೆ ತಿಳಿದು ಕಣ್ಣಿಜಕಿದು (ಬಸರ. ೪-೨೪). "ಇಮ್ಮೈಗಾಣಿಕೆ? 
ಪರಾ. [ಇರ್ಮೆಯ್‌ + ಕಾಣ್‌] 

ಇರ್ಮೆಯ್ಲಾಣಿಸು (ಕ್ರಿ). ೧. ಎದೆ ಮತ್ತು ಬೆನ್ನುಎರಡ ನ್ನೂ 
ತೋರಿಸು; ಎರಡು ಮಗ್ಗುಲನ್ನೂ ಕಾಣಿಸು. ೨. ಎದೆಯಲ್ಲಿ 
ನಾಟ ಬೆನ್ನಿನಲ್ಲಿ ಮೂಡುವಂತೆ ಮಾಡು: ಕಾಮನ ಬಾಣಕ್ಕೆ ಕಂಪ 
ನಿತ್ತುಂ ಕಾಮಿಗಳನಿರ್ಮೆಯ್ಸಾಣಿಸುತ್ತುಂ (ಗಿರಿಕ. ೭-೪೨ ವ). 

[ಇರ್ನೆಯ್ಲಾಣ* + -ಇಸ್ಕು] 

ಇರ್ಮೆಯ್ದಡೆ (ನಾ). ಎರಡು ಶರೀರವನ್ನು ಪಡೆ, ರೂಪವನ್ನು 
ಹೊಂದು: ಆ ರಾಜಪ್ರಭನುಂ ಚಾರುಚಕೊರನಿಲೋ ಚನೆ 
ಸೌಂದರಿಯುಂ ಪಿರಿದಾರಯಲೊಂದಸುನಿಂಗಿರ್ಮೆಯ್ವಡೆದಂದದಿನೊನ್ಬ 
ದೆರು (ಜಯಕಾ. ೨-೯). [ಇರ್ಮೆಯ್‌ + ಪಡ್ಗೆ] 

ಇರ್ಮೆ "ಇರ್ಮೆಯ್‌' ನೋ. 

ಇರ್ಮೊನೆ (ನಾ). ಎರಡು ಮೊನೆ, ತುದಿ: ಮಸೆದು ಮುಮ್ಮೊನೆ 
ಯೋದ ಲೋಹದ ದಸಿಯನನಗ್ನಿ ಯೊಳಿಕ್ಸಿ ಕಾಯಿಸಿ ಮಸಗಿ ಪಾಪರ ಕಿವಿ 
ಯೊಳಿರ್ಮೊನೆ ಮೊಳೆಯಲುಟಕಿ "ಕಾಂಟಿ (ವ: ೮-೧೯) ; ಇರ್ಬಾಳ್‌, 
ಇರ್ಮೊನೆ (ಶಬ್ದಾನು. ೯೨ ಪ್ರಯೋ). "ಇರ್ಮೊನೆಗಾಣ್‌' ಪರಾ. 

[ಇರ್‌ (ಆ ಎರಡು) + ಮೊನೈ) 

ಇರ್ಮೊನೆಗಾಣ್‌ (ಕ್ರಿ). ಎರಡು ತುದಿಯಲ್ಲೂ ಕಾಣು; ಎರಡು 
ತುದಿಯೂ ಕಾಣು ; ಒಳಗೆ ನಟ್ಟು ಹೊರಹಾಯು; ಆಳವಾಗಿ, 
ಬಲವಾಗಿ ನಾಟು: ಭಿಂಡಿವಳಕ್ಕಿರ್ಮೊನೆಗಾಣ್ಪ ಕಕ್ಕಡೆಗೆ ಬಿದ್ದಂ ಬೀಟ್ವ 
ಕೊಂತಕ್ಕೆ ಸುತ್ತುವ ... ನಾಂಟುನ ಗೇಣ್ಗಿಂಬಿನಮಾದುದದುತೆಮದಶ್ವ 
ವ್ಯೂಹದುಗ್ರಾಹವಂ (ಚಂದ್ರಪು. ೧೦-೮೦). [ಇರ್ಮೊನೆ * ಕಾಣ್‌] 

ಇರ್ಮೊಲ, ಇಮ್ಮೊಳ (ನಾ). ಎರಡು ಮೊಳ --ಮೊಳದಷ್ಟು 
ಪ್ರಮಾಣ: ತತ್‌ ಕ್ಷೇತ್ರಪ್ರಮಾಣ ಬಲಪ್ರಕಾಶ ವಿಕ್ರಿ pci 
ಇರ್ನೊಟ ನಿಡಿಯನುಂ (ಚಾವುಂಪು. 11, ೧೧). ಇನ್ಮೋ ಳೆ: 
ದ್ವಯೋದಯಾನ್‌-ಇಮ್ಮೊಳನುದಯಮನುಳ್ಳ ” (ಪ್ರಕಟ್‌ ಚ 
ಎಲೆ ಮರುಳಭೂಸುರರೆ ಯೆನ್ನಯ ಹೊಳಲಿಗೈತಂದಿಲ್ಲಿ ನೀವಿಮ್ಮೊಳನ 
ಭೂಮಿಯ ಬೇಡಿದಿರಿ ( ಸಂಭಪ. ೧೦-೨೨) ; ಪರೆಧನವ ಮಣ್ಮಂತೆ ಭೂತ 
ಪ್ರಾತವನು ತನ್ನಂ ತೆ ಕಾಂಬೆನೆನಲ್ಕೆ ಫಲನೇಜೀದುದು ಯಿಮ್ಮೊಳನ 
(ಕುವ್ಯಾಅ. ಓರಿಇ. ೪-೩೯). (ಇರ್‌ (ಆ ಎರಡು) + ಮೊಟ] 

ಇರ್ವಕ್ಕೆ (ನಾ). ೧. ಎರಡು ಪಕ್ಷ (ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ) 
ಸದನ್ಮಗ್ರ ಹಮಲ್ಲದಂದು ಭೃಗುಜಂಗಿರ್ವಕ್ಕ [ಪಾಠಾಂ. ಗಿರ್ಬಕ್ಕ]ದೊಳ್‌ 
ಕೂಡಿದಂದು (ಜಾತತಿ. ೨೧-೩). ೨. ಎರಡು ಮಗ್ಗುಲು, — ಪಾರ್ಶ್ವ: 
ಇರ್ವಕ್ಯದೊಳಂ ವಿಯಚ್ಚರ ಕುಲಪ್ರಭುಗಳ್‌ ಬರೆ ( ಪಂರಾಮಾ. ೧೫-೩) ; 
ಸೋದರರಾ ವಿಜಯ ಜಯಂತರ್‌ ತನ್ನಿರ್ವಕೃದೊಳೆಯ್ತರಲು (ಜಯಕಾ. 
೩-೭೯). [ಇರ್‌ (ಆ. ಎರಡು) + ಪಕ್ಕ] 

ಇರ್ವಗಿ "ಇರ್ಬಗಿ' ನೋ. 

ಇರ್ವಗಿಮಾಡು "ಇರ್ಬಗಿಮಾಡು' ನೋ. 

$1 


ಇರ್ವಡಿ ೮೦೨ ಇಲ್‌, 


ಇರ್ವಡಿ "ಇರ್ಮಡಿ ' ಕೋ. ರಾಜಪಾಲನ್ನು ಕೊಟ್ಟು ಕುಳಪಾಲನ್ನು ತೆಗೆದುಕೊಂಡು ಸುಖವಾಗಿ 
ಇರ್ವಡಿಚಾಗಿ (ನಾ). ಎರಡರಷ್ಟು ತ್ಯಾಗಶೀಲ; ಒಂದಕ್ಕೆ ಎರಡಾಗಿ ಜೀವಿಸಿಕೊಳ್ಳು ತ್ತಿದ್ದರು (ಸುಮಚ. ೨). ಇರವಾರ್ಕ (ಕಿಸಂಗ್ಲಾ. ೧೪೦). 
ಕೊಡತಕ್ಕವನು; ಒಂದು ಬಿರುದು: ನೊಟಮ್ಬುದೊಡ್ಡರುವಿರ್ವ್ವಡಿ ಇರುವಾರ (8). [ಇರ್‌ (ಆ. ಎರಡು) + ವಾರ] 
ಚಾಗಿಗಳು ಮಹಾದೇವರ ದೇಗುಲಮಂ ಮಾಡಿಸಿ (ಸೌಇಇ. X-, ಇರ್ವಾಳ್‌, ಇರ್ಬಾಳೆ, ಇರ್ವಳ (ನಾ). ಎರಡು ಉಳುಮೆ ; ಎರಡು 
೧೭-೧೬ ; 850). [ಇರ್ವಡಿ (ಆ ಇರ್ಮಡಿ) * ಚಾಗಿ] 5) ಸಲ ವ್ಯವಸಾಯ: ಇರ್ವಾಳ್‌ ಮೂವಾಳಿಕ್ಸಿರ್ದುರ್ವರೆಯೊಳ ಬೆದೆಗೆ 


ಇರ್ವರ್‌, ಇಬ್ಬರ್‌, ಇಬ್ಬರು, ಇರುವರ್‌, ಇರ್ಬರ್‌, ಇರ್ವರು, 


ಇರ್ವೊರ್‌ (ನಾ). ಎರಡು ವ್ಯಕ್ತಿಗಳು ಜನ: ಮೃಗೇಶ 


ಸಾರೆ ಕೊಳೆ ಪದನಟತಿಗಳ್‌ ಕರ್ವಿನ ಮಡಲಂತೆ ಕೆವಲ್ಲುರ್ಪಿದೆ ಕೆಯ್ಕೊಲ 
ಗಳಿಸೆಗುಮೋರೊಂದೆಡೆಯೊಳ್‌ (ಕಾವ್ಯಾವ. ೨೦೭). ಇರ್ಜಾಳೆ: “ಶಂಬಾ 
ನಾಗಾಹ್ವಯರಿರ್ವರಾ . .. ಇರ್ವ್ವರುಂ ಸಟ್ಕಿಜ್ಲದರ್‌ (ಮೈಆ೦. ೧೯೩೬, ಕೃತಂ, ದ್ವಿಸೀತ್ಯಂ- ಈ ೨ ಯಿರ್ಬಾಳೆ ೫ (ಹಲಾಯು. ೯೪-೪೨೨). 
೧೬-೫; 450); ಇರ್ವರುಂ ... ಒರ್ವರನೊರ್ವರೆಚ್ಚು (ಪಂಪಭಾ. | ಇರ್ವಳೆ: ಕೋಣಗಳು ನೇಗಿಲನ್ನು ಎಳೆದುಕೊಂಡು ಹೋದುವು. ಉದ್ದಕ್ಕೆ 
೧-೭೯) ; ಮುಂಡಾಡಲಿರ್ವರ ಪರಿತೋಷ ಪೂರ್ವದಿಜ್ಮಂಡಲವನು 10 ಒರ್ವಳ ಹೂಡಿದ , ಅಡ್ಡಕ್ಕೆ ಇರ್ವಳ ಮಾಡಿದ. ಹೀಗೆ ೨-೩ ದಿನ ಮಾಡಿ 
ರಾಗಿಸಿತು (ಮೋಹತ. ೨೯-೫೮). ಇಬ್ಬರ್‌ : ಮಾವನಂ ಕೊನ್ನವಂ ದಾಗ ಬೈಲುಗದ್ದೆ ಕೆಸರಿನ ರಸಾಯನವಾದಂತಾಯಿತು (ಬಾಳಿಗಿ. ೧೦೬). 
ಕಣ್ಣವ ಕಾದಿ ಇಬ್ಬರಂ ಕೊನ್ನು (ಎಕ. ೪11, ಸೊರಬ. ೫೨೯-೪ ; 985) ; [ಇರ್‌ (೮. ಎರಡು) * ಬಾಳ್ಕ್‌. ಥಿ ತಮಿ. ವಾಳ - ನೇಗಿಲ ಕುಳ 
ಉದಗಯನದೊಳಿರೆ ರಜನಿಕರ ದಿವಾಕರರಿಬ್ಬರುಂ (ಜಾತತಿ. ೨-೧೦). | ಆ ಸೆಂ. ಪಾಳ] 

ಇಬ್ಬರು: ಅವರಿಬ್ಬರಿಗಂ ನಂದನನವಯವ ಸಂಪೂರ್ಣಮೂರ್ತ್ತಿ, |ಇರ್ವೀಡ್ಕು "ಇರ್ಬೀಡು' ನೋ. 

ಮನುಜಮನೋಜಂ (ಮೈಆರಿ. ೧೯೩೦, ೧-೩೩ ; 1173) ; ನರನ ತಡೆದರು |15 ಇರ್ವೀಡ್ಕು (ನಾ). ೧. ಎರಡು ಬೀಡು. ೨. ಎರಡು ಸಲ ಫಲ 


ಸುಬಲಸುತರಿಬ್ಬರು (ಕುವ್ಯಾಡ್ರೋ. ೩-೭೭); ಇಬ್ಬರ ಜಗಳ ಮೂರನೆ ಬಿಡುವುದು. ೩. ಎರಡು ಬಿಡಾರ. ೪. ಶಿಂಶುಪ ಎಂಬ ಮರ. 
ಯವನಿಗೆ ಲಾಭ (ಗಾದೆ). ಇರುವರ್‌ : ಪರಮ ಸಂತೋಷದಲಿ ಮುನಿ ೧, ೨: ಒಂದು ಮಹಾರಣ್ಯಮನೆಯ್ದಿ ನೋಟ್ಟ್ಬಿನಲ್ಲಿ ಭೂಮಿ ಪರ್ವಿದಂತೆ 
ಪತಿವೆರಸಿ ಸುರುಚಿರೆ ರಾಮಲಕ್ಷ್ಮಣರಿರುವರನು ಕೂಡುತ್ತೆತೆರಳಿದನರಮನೆಗೆ ಸೀಗೆ... ಕುಜುಕಲ್ಕಿಕ್ಳುವ ಪಯಣದಂತಿರ್ನೀಡು ನೃತ್ಯದಂತೆ ತಾಳ... 
ತಾನು (ರಾಮಾಸಂ. ೧-೪-೩೪). ಇರ್ಬರ್‌ : ಶ್ರೀ ಸೆಬ್ಬೆನಾಣ್ನಾಡ ಮತ್ತಮೆನಿತಾನುಂ ತೆಅದ ಮರದುಲಗಲ್ಲಳೊಳೆಗೆ (ಬಂಹರಿ. ೨-೩೮). 

ಮೂಜನ ಮುವತ್ತಿರ್ಬೃ್ಯ ಓರ್ಬ3ರ ಆಳ್ತೊಡೊಗೆಯನ್‌ (ಎಕ. x (5), |20 (ಇರ್‌ (ಆ ಎರಡು) + ಬೀಡು] 

ಮುಳಬಾ. ೧೫೬-೩ ; 8ನೆಯ ಶತ) ; ನಿಜಪನ ಮಗ ಅಣ್ಣಿಗ ಇರ್ಬ್ಬರರಸು| | ಇರ್ವು "ಇರಂ' ನೋ 

ಗಳಲ್ಲಿ ಪಡೆದು ದೇವಭೋಗ (ಎಕ. 1%, ಬೆಂಗಳೂ. ೪೦-೬; 620) ; | | ಇರ್ವುಲಿಯೂರ್‌ (ನಾ). ಒಂದು ಊರಿನ ಹೆಸರು: ಇರ್ಫ್ವ್ವಲಿಯೂ 
ಇರ್ಬರುಂ.. . ನಿಂದು (ಆದಿಪು. ೧೪-೧೦೪ ವ); ಇರ್ಬರೊಳೊಬ್ಬ ಮುನಿ ರೊಡೆಯ ಇರುಗಮಯ್ಯನ ಮಗಂ ಸಿರಿಯಮಯ್ಯಂ (ಎಕ. 126, ಬೆಂಗಳೂ. 
ಕುಮಾರಂ (ಕಾದಂಪೂ. ೮೧೧) ; ಇರ್ಬರ್‌ ಕರ್ತೃಗಳ್ಗೆ ನಿಮಿತ್ತಮಪ್ಪ ೭೯-೪ ; 870). [ಇರ್ವುಲಿ ೬ ಊರ್‌) 


ಸತಿಸಪ್ತಮಿಗೆ ಎಕಾರಮಕ್ಕುಂ (ಶಮದ. ೨೪೯ ವೃತ್ತಿ). ಇರ್ವರು: ಭೋಗಿ [25] ಇರ್ವೆರಳು "ಇರ್ಬೆರಲ್‌? ನೋ. 

ಭೂಷಣ ಕಾಲಭೈರವರಿರ್ನರು ರಾಗಜೆ ಪುರವ ಕಾದಿಹರು (ಕಂನವಿ. ಇರ್ವೊರ್‌ "ಇರ್ವರ್‌' ನೋ. 

೨-೧೧೧). ಇರ್ವೊರ್‌ : ಇನ್ತಿ ಇರ್ವೊರ್ಗಂ ಏಕೋಭಾಗಃ (ಇಆ. ಇರ್ಸಾಲ್‌ "ಇರಸಾಲು? ನೋ. 

XVIII, ೩೬೭-೧೬; 750). (ಇರ್‌ (ಎ ಎರೆಡು) + -ಆರ್‌] ಇರ್ಸಾಲ್‌ ಪಟ್ಟಿ (ನಾ). ಖಜಾನೆಗೆ ಜಮಾಕಟ್ಟಿದ ಹಣದ ವಿವರದೆ 
ಇರ್ವರು "ಇರ್ವರ್‌' ನೋ. | | | ತಖ್ತೆ, ಪಟ್ಟಿ (ಮೈಗೆಜಿ. 1೪, 772). 
ಇರ್ವಲ, ಇರ್ಬಲ (ನಾ). ಎರಡು ಕಡೆಯ ಸೈನ್ಯ; ಉಭಯ ಬಲ : |30| (ಇರ್ಸಾಲ್‌ (ಆ ಇರಸಾಲು) * ಪಟ್ಟ] 

ಇರ್ವ [ಪಾಠಾಂ. ರ್ಬ]ಲದ ಬಿಲ್ಲಣಿಗಳ್‌ (ಪಂ ರಾಮಾ. ೧೩-೪೮); ಇರ್ಸಾಲು "ಇರಸಾಲು' ನೋ. 

ತಲೆಯ ಕೊಣ್ಣುಂ ಇರ್ವ್ವಲಮುಂ ಮೆಚ್ಚೆ (ಎಕ. ೪೫1, ಸೊರಬ. ಇರ್ಸಾಸಿರ "ಇರ್ಭಾಸಿರ' ನೋ. 

೪೬೯-೧೧; 1112); ಇರ್ವಲದ ರಾಜಕುವರರು ಬಣ್ಣಿಸೆ ಬಿಲ್ಲ ಬಿನ್ನಣ| (| ಇಲ್‌] (ಕ್ರಿ). (ರೂಪಗಳು) ಇಲ್ಲ, ಇಲ್ಲಂ, ಇಲ್ಲಾಂ, ಇಲ್ಲೆ ೧. ಇರದು, 
ದೋಜಿದನು ನೃಪತಿ (ಸಾಳ್ವಭಾ. ೮-೭೧). ಇರ್ಬಲ; ಅರಿಸಮಾಸಂ | | ಅಭಾವವಾಗಿದೆ ಇತ್ಯಾದಿನಿಷೇಧಾರ್ಥದಲ್ಲಿ ಮಾತ್ರ ಬಳಕೆಯಿರುವ 
» :* ಮಾರ್ಗಡೊಳುಳ್ಳ ವರ್ಕೆ -ಕಡುರಾಗಂ... ಕೂರಸಿ, ಮಾರ್ಬಲಂ, |55 ಇಲ್ಲ ಎಂಬ ಕ್ರಿಯಾತ್ಮಕಾವ್ಯಯದ ಮೂಲರೂಪ : “ಸೊಲ್ಲೊಳ್‌ 
ಇರ್ಬಲಂ (ಶಮದ. ೧೭೪ ಪ್ರಯೋ) ; ಅತ್ತಲ್‌ ಖಳಂ ಸರ್ಸಭೂಷಣನ ಕ್ರಿಯಾತ್ಮಕಾನ್ಮಯಮಿಲ್ಲೆಂಬುದು 33 (ಶಮದ. ೩೦೧) ; ಕಜಕಇಲ್ಲ್ನಲ್ಪಪ 


ಬಲಕಿದಿರಾಗಿ ನಡೆತರಲ್‌ ಕಾಣಿಸಿದುವಿರ್ಬಲಗಳು (ಚಿಬಪು. ೨೬-೧೨). ಧರ್ಮ್ಮದಾ ಸಸಿಮತಿ ಶ್ರೀಗನ್ತಿಯರ್‌ (ಎಕ. 11, ೬೬-೬೨ ; 700); ಅಜಕಿವು 
[ಇರ್‌ (ಆ ಎರಡು) + ಬಲ] ಧರ್ಮ್ಮಮುಂ ಜಕ್ಕ ನಿನಗಲ್ಲದಿಲ್ಲ ಭುವನದೊಳ್‌ (ಎಕ. 1111, ನಗರ. 
ಇರ್ವಳೆ "ಇರ್ವಾಳ್‌' ನೋ. ೬೨-೧; 800); *ಿವಿಗಿನಿದುಂ ನೃಪಂಗೆ ಹಿತಮುಂ ನುಡಿಯೆಲ್ಲಿಯು 


ಇರ್ವಳಿ (ನಾ). ಎರಡು ವಂಶ: ಇರ್ವಳಿಯನುದ್ದರಿಪ ಕಲ್ಪತರು (ಕವಕಾ. 40, ಮಿಲ್ಲ(ಸಂಸಭಾ. ೭-೪೦), ಅರಸಿಯೆರು ದೋಸವೇನುವನಿಲ್ಲಿ ಮಾಡಿ 
೨೫-೨೨), [ಇರ್‌ (೮. ಎರಡು) + ಬಳ್ಳಿ (< ಬಲಟ್ಕಾ)] F ದುದಿಲ್ಲ (ಬಸಪು. ೨೪-೭೮); ತಾಯಿಗಿಂತ ಹಿತವರಿಲ್ಲ, ಸಕ್ಕರೆಗಿಂತ 
ಇರ್ವಾರೆ, ಇರವಾರ್ಕ, ಇರುವಾರ (ನಾ). ಬಟಾಯಿ ಪದ್ಧತಿಯಂತೆ | ಸವಿಯಿಲ್ಲ (ಗಾದೆ) ; ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ 
ರೈತರಿಗೆ ವ್ಯವಸಾಯಕ್ಕಾಗಿ ವಹಿಸಿದ ಜಮಿನಾನಿನಲ್ಲಿ ಉತ್ಪತ್ತಿ | (ಗಾದೆ). ೨. ಅಥವಾ; ಹಾಗಲ್ಲವಾದರೆ: ಯಾ ಧರ್ಮಸ್ಥಳದಲ್ಲಿ 
ಯನ್ನು ವಿಭಾಗಮಾಡುವುದಕ್ಕೆ ಮುಂಚೆ ಆದ ಜಮಾನಿನ ಒಟ್ಟು ಬಳ್ಳಾಳರಿಗೆ ಅನಾಯ ಸನಾಯ ಸಲ್ಲದು ಇಲ್ಲ ಆ ಸ್ಥಳ(ಗ)ದಲು ಇದ್ದ 
ಉತ್ಪತ್ತಿ: ಅರಮನೇ ಚಾಕರರಲ್ಲದವರು ಅನೇಕರು ಸರ್ಕಾರದ ಬಟಾಯಿ y ವೊಕ್ಕಲಿಗೆ ಬಿಟ್ಟ ಬಿಡಾರೆ ಸಲ್ಲದು (ಎಇ. 2೧೦, ೮-೫೩} 1556); 
ಭೂಮಿಗಳನ್ನು ವ್ಯವಸಾಯ ಮಾಡುತಾ ಇರ್ವಾರ ಬಂದ ದವಸದಲ್ಲಿ ನೀನು, ಹೇಳಿದಂತೆ ಕೇಳಬೇಕು, ಇಲ್ಲ ಮನೆಬಿಟ್ಟು ಹೊರಡಬೇಕು (ರೂಢಿ). 


ಇಲ್‌, 


ಇಲ್ಲಂ: ೧. ಅಲ್ಲಂ, ಇಲ್ಲಂ (ಶಬ್ದಾನು. ೨೦ ಪ್ರಯೋ) ; ಇನನಿಲ್ಲವಿಂದು 
ಬಾರೆಂ... ಅಕಟ ನೇಹಮದಿಲ್ಲಂ (ರಾಜಶೇ. ೧೧-೩೨) ; ಕಾಲಪುರುಷಂಗೆ 
ಗುಣಮಣಮಿಲ್ಲಂ ಗಡ (ರಾಮಾ ಕ್ವ. ೧-೧). ಇಲ್ಲಾಂ: ೧. ಕೂಡಲೂ 
ರ್ಪಾಡಿ ಒಡೆಯ ನನ್ಹಿಕಾಡನಾ ಎಜನಾಗನಾ ವ್ಯವಹಾರದನ್ತರಂ ಸಾಲ 
ಮಿಲ್ಲಾಂ (ಎಕ. ೫, ಕೋಲಾರ. ೭-೪ ; 760). ಇಲ್ಲೆ: ಇಲ್ಲೆ[ಪಾಠಾಂ. 
ಲ್ಲಿ]ಯೊ ಪೇಟಕಿಂದು ಮಹೀವಲ್ಲಭ ದೂತಂಗೆ ನುಡಿದು (ಆದಿಪು. ೧೪-೫೦); 
ಮೇಣ್‌ ಕುಲಮಿಲ್ಲೆಯೋ ನಮಗೆ ದಾಯಿಗರಲ್ಲರೊ ಶಸ್ತ್ರವಿದ್ಧೆಯೊಳ್‌ 
ಪೂಣೈ ಗಳಿಲ್ಲೆಯೋ (ಸಂ ಪಭಾ. ೨-೯೧); ಎನ್ನುಮತರ್ಕ್ಯ ವಿಕ್ರಮಂ 
ಮೃಗಪತಿಗಲ್ಲದಿಲ್ಲೆ ಗಡ ಸನ್ಹ ಗಭೀರತೆ ವಾರ್ಧಿ ಗಲ್ಲದಿಲ್ಲೆ ಗಡ (ಎಕ. 1], 
೧೩೩-೩೨ ; 982). 

ಇಲ್ಲದ - ಇರದ; ಅಭಾವವಾದ: ಮೇಗಿಲ್ಲದ ಬಲ್ಲಾಳ ನವಾಗರ 
ಮೆನೆ (ಪಂಪಭಾ. ೬-೬೭); ಪಟೀಯೆಡೆಯಿಲ್ಲದೊಳ್ಳು (ಎಕ. 1, ೧೩೪-೩೩; 
982) ; ಹೊಲ್ಲದ ನೃಪರಿಗಿಲ್ಲದ ಗುಣ ಗಳನಿಟ್ಟು ಸೊಲ್ಲಿಪ ಕೃತಿಮಾರ್ಗವಲ್ಲ 
(ಭರ ಚ. ೧-೨೨). ಇಲ್ಲದಂತೆಮಾಡು - ಅಭಾವವನ್ನು ತರು; 
ನಾಶಮಾಡು; ಹಾಳುಮಾಡು : ಹಣವಿಲ್ಲದಂತೆ ಮಾಡಬೇಡ (ರೂಢಿ). 
ಇಲ್ಲದಂದು - ಅಭಾವದ ಪರಿಸ್ಥಿತಿಯಲ್ಲಿ: ಪರಲೋಕಮಿಲ್ಲದಂದು 
ತಲ್ಲೋಕಸುಖಾನುಭವಾಪೇಕ್ಷೆಯಿನೈಹಿಕ ಸುಖವಿಮುಖನಾಗಿ (ಆದಿ ಪು. 
೨-೯ ವ). ಇಲ್ಲದತನ ೧. ಇಲ್ಲದಿರುವಿಕೆ; ಅಭಾವ: ಚರಾಚರವೆಂಬೆರ 
ಡರ ಇಲ್ಲದತನವನ್ನು ಯೆಯ್ದಿದ ಭೇದವು (ಕೈವಟೀ. ೬೦). ೨. ಬಡತನ 
(ಕಿ). “ಹೀನತೆ - ಇಲ್ಲದತನ, ಬಡತನ” (ಗಂಗಾಮ. ೩೫೦). ಇಲ್ಲದವನು, 
ಇಲ್ಲದೊನ್‌ - ೧. ಪಡೆಯದವನು : ಜ್ಞಾನನಿಲ್ಲದನನ ಬಜಕಿಯೊಡಲು 
ಹಾಳೂರ ಸ್ಥಾನದಂತಿಕ್ಕು (ಸರ್ವಜ್ಞ. ೪೨೭); ಸಂಕ್ಲೇಶ ಪರಿಣಾಮಮಿಲ್ಲ 
ದೊನಾಗಿ (ವಡ್ಡಾರಾ. ೭೬-೩); ಆಗಮಮನಟ್‌ದುಪಯೋಗಮಿಲ್ಲದೊನ್‌ 
ಆಗಮದ್ರವ್ಯಜೀವನೆಂಬಂ (ತಸೂವೃ. ೬). ೨, ದರಿದ್ರ; ನಿರ್ಗತಿಕ: 
ಇಲ್ಲದವನು ತಲ್ಲಣಿಸನು (ಗಾದೆ). ಇಲ್ಲದ ಹಾಗೆಆಗು - ನಾಶವಾಗು ; 
ಹಾಳಾಗು : ಅವರಿಗೆ ಬೇಕಾದಷ್ಟು ಅಸ್ತಿ ಇತ್ತು, ಈಗ ಏನೂ ಇಲ್ಲದ 
ಹಾಗೆ ಆಗಿದೆ (ರೂಢಿ). ಇಲ್ಲದಳ್‌, ಇಲ್ಲದೊಳ್‌ (ಸ್ತ್ರೀ). ಇಲ್ಲದರ್‌, 
ಇಲ್ಲದವರು, ಇಲ್ಲದೊರ್‌ (ಬಹುವ): ಜನನಿ ಸತ್ತೊಡೆ ದುಃ ಖವಿಲ್ಲದರಾರು 
ಲೋಕದಲಿ (ಬಸಪು. ೧೫-೨) ; ಇಲ್ಲದವರ ಕಷ್ಟ ಇರುವವರಿಗೇನು 
ಗೊತ್ತು? (ರೂಢಿ) ; ಸಪ್ತಧಾತುಗಳುಮೆಂದಿವು ಮೊದಲಾಗೊಡೆಯವಿಲ್ಲ 
ದೊರ್‌ (ವಡ್ಡಾರಂ. ೮-೧೧). ಇಲ್ಲದಾಗು ಇ ಅಭಾವವುಂಟಾಗು; 
ಇರದೆ ಹೋಗು: ರತಿಗೆ ಸೇವಕರಿಲ್ಲದಾದುದು ಹೇಳಲೇನೆಂದ (ತೊರರಾ. 
೧-೫-೪೬). ಇಲ್ಲದಿದ್ದರೆ-೧. ಅಥವಾ: ನೀನೋ ಇಲ್ಲದಿದ್ದರೆ 
ರಾಮನೋ ಬಂದರೆ ಒಳ್ಳೆಯದು (ರೂಢಿ). ೨. ವಿರೋಧವಾಗಿ ನಡೆದ 
ಪಕ್ಷದಲ್ಲಿ : ನಾನು ಹೇಳಿದಂತೆ ನಡೆಯಬೇಕು; ಇಲ್ಲದಿದ್ದರೆ ತುಂಬ 
ಕಷ್ಟಕ್ಕೆ ಗುರಿಯಾಗುತ್ತೀಯೆ (ರೂಢಿ). ಇಲ್ಲದುದು, ಇಲ್ಲದ್ದು ೧. ರಹಿತ 
ವಾದುದು; ಅಭಾವಕ್ಕೆ ಗುರಿಯಾದದ್ದು : ಕ್ರಿಯೆಯಂ ನುಡಿಯ 
ದುದು ವಿಭಕ್ತಿಯನಿಲ್ಲದುದರ್ಥಮುಳ್ಳುದಂತದು ಲಿಂಗಂ (ಶಮದ. ೭೨). 
೨. ಸುಳ್ಳು; ಅಪಲಾಪ: ಉಂಬಾದ್ದು ಹೇಳಿ ಇಲ್ಲದ್ದನ್ನು ಕೇಳುವುದು 
(ಗಾದೆ). ಇಲ್ಲದೆ, ಇಲ್ಲಾದೆ ಎ೧. ಅಭಾವವಾಗಿ; ಇಲ್ಲದಂತೆ; 
ಇರದೆ: ಇದನ್‌ ವಕ್ರಮಿಲ್ಲಾದೆ ಕಾದು ಸಲಿಪೊನ್‌ (ಎಇ. 126, ೨೧-೧೩; 
&00) ; ಆಡಿ ದಿಗಂಗನಾ ನಟಯರೊಳ* ತಣಿವಿಲ್ಲದೆ (ಎಕ. ೫11, ಶಿವಮೊ. 
೯೬-೨೫, 1113); ಅವಧಿಯಿಲ್ಲದೆ ಶರವ ನೆಆ ತುಳುಕಿ ಮೆತ್ತಿದುವು 
ಶರವಿಭದ ಮೆಯ್ಯಲಿ (ಕುವ್ಯಾದ್ರೋ. ೩-೩೯). ೨. ಉಂಟಾಗದ ಹಾಗೆ: 
ಪಟಿಿಯಿಲ್ಲದೆ. ಪೂಣ೯್ಹ ಸಂದ ವೈರಿಗಳನೆ ಕೊಂದು (ಪಂಪಭಾ. ೧೩-೧೦೩). 
ಇಲ್ಲಾಗು, ಇಲ್ಲವಾಗು - ಅಭಾವವುಂಟಾಗು; ಮರೆಯಾ'ಗು: 


15 


10 


30 


33 


———————— ್ಶದ್ದತ್ರಾರ್ಡ್ಷಿದದ್ದದ್ದುುೂಡೂಕೂೂಾಾಾ್‌್‌್‌ಾಾ೧ಗುಾ೧್ಗತ 3 ಸಾ 
ಹೊ ಶಂ 
೦ಎ ಟಾ 


45 


೮೦೩ 


ಇಲಾಖೆ 


| ಗಂಟು ಬರಿದಾಯಿತು ನಂಟು ಇಲ್ಲವಾಯಿತು (ರೂಢಿ) ; ಸಿದ್ಧರ್ಗೆ ಭೇದ 
ವ್ಯೃವಹಾರನಿಲ್ಲಾಗಿಯಂಂ ಕಥಂಚಿದ್ದೇದಮನಜಕಪಲುವೇಡಿ (ತ ಸೂ ವೃ. 

| ೩೩೦); ಗಗನಂ *ೆಟ್ಟುಜು... ದಿಶ್ಚಕ್ರಮಿಲ್ಲಾಯ್ತು (ಗಿರಿಕ. ೯-೫೫); 

ಅರ್ಥಘಟನೆಯಿಲ್ಲಾಗಿಯುಂ ಯಮಕಲಕ್ಷಣಮಿಲ್ಲ (ಶಮ ದ. ೧೯ ವೃತ್ತಿ). 
|! ಇಲ್ಲನೈ- ಬೇರೊಂದು ಪಕ್ಷದಲ್ಲಿ; ಇಲ್ಲದಿದ್ದರೆ: ಇಲ್ಲಿಯಭವಂ 
|. ಮೂಜುದಿನತನಕಿಲ್ಲವೇ ಸತ್ತಿ ರ್ದ ನೋ ತಾನುಳ್ಳಡಿಹಿಗೇಕಾದುದೆನುತ 
| (ಬಸಪು. ೪೯-೧೮); ನಿನಗೆ ಏನಾದರೂ ನೋವು ಆದಾಗ ಇಲ್ಲವೆ ಬೇನೆ 
| ಬಂದಾಗ (ಮುಂಬಯಿ. ೧-೨೫) ; ನಾನು ನಿನ್ನ ಕಾಲು ಮುರಿದರೆ, ಇಲ್ಲವೆ 
| ನಿನ್ನ ಕೈಯೊಳಗೆ ಒಂದು ಮೊಳೆ ಚುಚ್ಚಿದರೆ ನಿನಗೆ ನೋವು ಆದೀತೋ 

(ಇಲ್ಲವೋ (ಮುಂಬಯಿ. ೨-೩೫); ಒಂದು ತೆಂಗಿನಕಾಯಿ ಇಲ್ಲವೆ ಒಂದು 

ಚಿಪ್ಪು ಬಾಳೆಯಹಣ್ಣು ತೆಗೆದುಕೊಂಡು ಬಾರಪ್ಪಾ (ರೂಢಿ). 

(ಡೇ. ॥ ತನಿ. ಇಲ್‌, ಇಲ್ಲೈ ; ಮಲ. ಇಲ್ಲ; ಕೊಡ. ಇಲ್ಲೆ; 
ಶುಳು. ಇಜ್ಜಿ; ತೆಲು. ಲೇ, ಲೇದು] 

ಇಲ್‌, ಇಲ್ಕು (ನಾ). ನೆಲೆ; ವಾಸಸ್ಥಳ; ಮನೆ: ಎಂತುಂ ಪಾತ್ರ 
ನುದಾರನೆಂದುಸುರುತುಂ ತಮ್ಮಿಲ್ಲೆ ಫೋದರ್‌ ಜನರ್‌ (ಮೈಸೂನೆ. 
೬-೧೫೨) ; ಬಲ್ಬಿಲ್ಲವಾದ ಬೀಳ್ವಿಲ್ಲೆ ತಾಂಗುಕಂಭಂಬೊಲಾರಯೆ ಊಟಂ 
ಮಾಡಲ್ತಕ್ಕುದಕ್ಕುಂ ಒಡಲೂಡುವುದರ್ಕೆಯೇ (ಸೌನಂದ. ೧೪-೧೫). 
ಇಲ್ಲು : ಪೂಜರಿಗಿಲುಮಟ (ಕೊಲ್ಹಾಶಾ. ೬-೧೩; ?). "ಇಲುಮಟಿ? 
ಪರಾ. "ಕೀಟಲ್‌?, “ಪಿಂತಿಲ್‌'?, "ಪೊಸಂತಿಲ್‌ ಪರಾ. 

(ದೇ. ॥ ತನಿ. ಮಲ. ಇಲ್‌; ತುಳು. ಇಲ್ಲ್‌ ; ತೆಲು. ಇಲ್ಲು] 

-ಇಲ್ಕ್‌, -ಇಲ್ಲು (ಪ್ರ). ಕೃದಂತ ಭಾವನಾಮ ಪ್ರತ್ಯಯ: ರಸ 
ಭಾವಾಭಿನಯಂಗಳ್‌ ಪೊಸವೆ ಪುಗಿಲ್‌ ಪೊಸನೆ ಚೆಲ್ಲಿ ಗಳ್‌ ಪೊಸವೆ 
(ಆದಿಪು. ೯-೨೫) ; ಯಾತ್ರೆಗವನೀತಲಪತಿಯಂ ಪ್ರೇರಿಸಿತ್ತು ಪುಗಿಲೊಳ್‌ 
ಶರದಂ (ಶಾಂತಿಪು. ೧೯-೧೪೧) ; ಇನಿತ್ತೆಆ ಪುಡಿಯಂ ಚೆಲ್ಲನೆ ಮೂಗಿನೊ 
ಳೂಡಿದೊಡೆಲ್ಲಾ ಪಾವಿನ ವಿಷಕ್ಕೆ ತವಿಲದೆ ಸಾಲ್ಲುಂ ( ಖಮದ. ೭-೫೩). 
-ಇಲ್ಕು : ಒಣಗಿಲುಗಿಡಿಯ ಹಬ್ಬುಗೆ ಹೊಜಗೆ ಮಸಗಿತು (ಕುವ್ಯಾದ್ರೋ. 
೧೯-೪೮). [ದೇ. ॥ ತಮಿ. -ಇಲ್‌] 

-ಇಲ (ಪ್ರ). ೧. ಇದರಲ್ಲಿ ಈತನು ವರ್ತಿಸುತ್ತಾನೆ ಎಂಬ ಅರ್ಥ 
ವನ್ನು ಸೂಚಿಸಲು ಬರುವ ತದ್ಧಿತ ಪ್ರತ್ಯಯ : ಪೀನಂ ತದ್ವರ್ತನ 
ಗತ ಮಾನವನೊಳ ತಿಳಿಗೆ ಮತ್ತಿಲ ಪ್ರತ್ಯಯಮಂ ..: ಅದಜಕೊಳೀತಂ 
ವರ್ತಿಪನೆಂಬಲ್ಲಿ ಇಲ ಪ್ರತ್ಕಯಮಕ್ಕುಂ. » * ಪಡೆಯಿಲಂ `ಗಾವಿಲಂ 
(ಶಮದ. ೨೦೫, ವೃತ್ತಿ, ಪ್ರಯೋ). ೨. ಇಲ್ಲದವನು ಅಥವಾ ಇಲ್ಲದುದು 
ಎಂಬರ್ಥ ಕೊಡುವ ತದ್ಧಿತ ಪ್ರತ್ಯಯ. "ಬರ್ದಿಲ? ಪರಾ. (1) 

ಇಲವಂಗ (ನಾ). ಸರಸ (?) : ತಟ್ಟೇಲೀಳ್ಕಾವ ಹಿಡಿದಾಳೆ (ಹಿಡಿದು) 
ಏನೆಂದಳೆ ನಂಜಪ್ಪಗೂ ನಮಗು ಇಲವಂಗ - ಇಲನಂಗ ನಂಜಪ್ಪ 
ಚಾಮುಂಡಿ ಇಲವಂಗನಾಡುವಾಗ ದೇವೀರು ಕೇಳ್ಕಾರೆ ಶಕುನವ (ನಾಡಪ. 
೧೦೨-೧೫, ೧೬). (2. ! ಶಮಿ. ನಲಂಗು] 

: ಇಲವಿಂದ (ನಾ). ಒಂದು ಬಗೆಯ ವನಸ್ಪತಿ: ಇಲನಿಂದದ ಚಿಗುರು, 

ಯಷ್ಟಿಮಧುಕ ... ಜೀರಿಗೆ ಇವುಗಳನ್ನು ಕಷಾಯನಂ. ಮಾಡಿ ಸೇವಿಸೆ 


(7) 


1 
1 
| 


i 

i ಅಂತರ್ದಾಹ ಪರಿಹಾರವಾಗುವುದು (ಸಕವೈ. ೮೪). 

| ಇಲಾಖಾ "ಇಲಾಖೆ' ನೋ. 

i ಇಲಾಖೆ, ಇಲಾಖಾ (ನಾ). ೧. ಆಡಳಿತ ಶಾಖೆ: ಇಲಾಖೆಗಳು 

i ಸಿಬ್ಬಂದಿಗಳು. ಬಡಾಯಿಸಿದುವು (ಮಹಾವಂ. 11, ೧೧೧); ಇನರು... 
ಅಠಾರಾಕಚೇರಿಯನ್ನು ಸ್ಥಾಪಿಸಿ ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಇಲಾಖೆ 
ಗಳನ್ನು ನಿರ್ಮಾಣಮಾಡಿದರು (ಮೈವಾಸ್ತು.೧೭); ವ್ಯವಸಾಯ ಇಲಾಖೆ, 
ತೋಟಗಳ ಇಲಾಖೆಯೊಂದಿಗೆ ವ್ಯವಹಾರ ನಡೆಸುವುದರಿಂದ (ತರಬೆ. ೧೩). 


ಇಲಾಚಿ 


೨. ಆಡಳಿತಕ್ಕೆ ಒಳಪಟ್ಟ ಸೀಮೆ, ಪ್ರಾಂತ, -- ಆಧಿಪತ್ಯ : 

ಟಪ್ಪೂಸುಲ್ಲಾನರ ಇಲಾಖೆ ಅರಕಲಗೋಡು ಕೊಣನೂರು ಶೀಮೆ ಲೂಠಿ 

ಮಾಡುತ್ತಾ ಇದ್ದಲ್ಲಿ (ರಾಜೇಂದ್ರ. ೨೮) ; ಬ್ರಿಟಿಷ್‌ ಇಂಡಿಯಾದಲ್ಲಿ (೧) 

ಮುಂಬಯಿ ಇಲಾಖೆ (೨) ಮದ್ರಾಸ್‌ ಇಲಾಖೆ (೩) ಬಂಗಾಲ ಇಲಾಖೆ 

. « * (೭) ಅಸಾಮ ಪ್ರಾಂತ ಎಂಬವು ಏಳು ಮುಖ್ಯ ರಾಜಕೀಯ ವಿಭಾಗ 
ಗಳು (ಮುಂಬಯಿ. ೪-೧೧೩). ಇಲಾಖಾ : ೧. ಇದಲ್ಲದೆ ಆ ಗ್ರಾಮಕ್ಕೆ 
ಸಂಬಂಧಪಟ್ಟಿ ಇತರ ಇಲಾಖಾ ಗೌರ್ನಮೆಂಟ್‌ ಆಫಿ 6ಸರುಗಳಿಗೂ 
ಸಹಾಯಮಾಡಬೇಕು (ಗ್ರಾಮಾಕ. ೪). 

[+ ಅರ, ಇಲಾಕಾ, ಇಲಾಖಾ; ಮರಾ. ಇಲಾಖಾ; ಹಿಂ. 
ಇಲಾಕಾ] 

ಇಲಾಚಿ, ಇಲಾಯಿಚಿ (ನಾ). ಏಲಕ್ಕಿ; ಯಾಲಕ್ಕಿ (4). ಇಲಾಯಿಚಿ 
(ಕಿ). [4 ಮರಾ. ಇಲಾಚೀ, ಇಲಾಯಚೀ ; ಹಿಂ. ಇಲಾಯಚೀ) 

ಇಲಾಜು (ನಾ). ಉಪಚಾರ; ಚಿಕಿತ್ಸೆ; ಹೆಂಚಿಕೆ; ಉಪಾಯ: 
ನಾಲ್ಕು ಗಂಟಿಗೆ ಡಾಕ್ಟರು ಬಂದು ನೋಡಿ, ಇನ್ನೇನು ಇಲಾಜು ಬೇಕಿಲ್ಲ 
- :* ಅಂದನು (ಮಲ್ಲಿ. ೨೩೨); ಅದಕ್ಕೆ ಏನೋ ಇಲಾಜು' ಮಾಡಿದ 
(ಅಲೆಮ. ೯೦) ; ಅವಯ್ಯನ ಕಾಯ್ಲೇಲಿ ಇವು ಆಗೋಹೊತ್ತಿಗೆ ಇಂಕ 
ರಾನು ಮ್ವಾರೆ ಸೊಟ್ಟಗೆ ಮಾಡಿಕೊಳ್ಳದೆ ಇಲಾಜು ಮಾಡಿದ್ಲು (ಸರ್ವಮಂ. 
೫೦). [+ ಅರ. ಹಿಂ. ಇಲಾಜ್‌] 

ಇಲಾಯಿಚಿ "ಇಲಾಚಿ' ನೋ. 

ಇಲಾಲ್‌ "ಹಿಲಾಲು? ನೋ. 

ಇಲಾಲಿ "ಹಿಲಾಲು? ನೋ. 

ಇಲಾಲು "ಹಿಲಾಲು' ನೋ. 

ಇಲಿ, (ನಾ). ಹೆಗ್ಗಣ ಮುಂತಾದ ಪ್ರಾಣಿಗಳ ಜಾತಿಗೆ ಸೇರಿದ 
ಒಂದು ಸಣ್ಣ ಪ್ರಾಣಿ; ಮೂಷಕ ; ಮೂಹಿಕ : “ಖನಕೋಂದುರು 
ಮೂಷಿಕೆಮಾಖು ನಾಮಮಿಲಿ? (ವಸ್ತು ಕೋ. ೪೧-೮); ಕಪ್ಪೆಗಳು 
ಮೆಸಡುಗಳುಮಿಲಿಗಳುಮೊಂತಿಗಳುಂ ಮೊದಲಾಗೊಡೆಯ ಜೀವರಾಶಿಗಳಂ 
(ವಡ್ಡಾರಾ. ೧೪೦-೪) ; ಬೆಕ್ಕಂ ಕಂಡಿಲಿಯಂತಿರೆ ಉಸಿರ್ಕುಸಿದು ಕುನುಂಗಿ 
(ಸುಕುಮಾ. ೨-೨೦) ; ಕಲಿತನದಿಂದಂ ಲೋಗರ ಪುಲಿಯಂ ಪಿಡಿದೊಡ 
ಮಡೇಂ ಬಿಡೆಂಬರ್‌ ತಾವೊಂದಿಲಿಯಂ ಪಿಡಿದೊಡಮದು ಪೆರ್ಬುಲಿಯೆಂ 
ಬರ್‌ ದುರ್ಜನರ್ಗೆ ತಾನಿದು ಸಹಜಂ (ಧರ್ಮಾಮೃ. ೧-೧೭೩) ; ಇಲಿಗೆ 
ಹೆದರಿ ಹುಲಿಯ ಬಾಯಲ್ಲಿ ಬಿದ್ದ (ಗಾದೆ) ; ಬರುವಾಗ ಹುಲಿಯ ಹಾಗೆ, 
ಹೋಗುವಾಗ ಇಲಿಯ ಹಾಗೆ (ಗಾದೆ); ಬೆಕ್ಕಿಗೆ ಚಲ್ಲಾಟ ಇಲಿಗೆ 
ಪ್ರಾಣಸಂಕಟ (ಗಾದೆ). "ಚುಂಚಿಲಿ?, "ಮೂಗಿಲಿ', "ಸುಂಡಿಲಿ? 
ಪರಾ. 

[ಡೇ. ॥ ತಮಿ. ಮಲ. ಕೊಡ. ಎಲಿ; ತುಳು. ಇಲಿ, ಎಲಿ; ತೆಲು. 
ಎಲಿಕ್ಕ ಎಲುಕ ; ಕೋಲಾ. ನಾಯ್ಕಿ. ಎಲ್ಯ; ಪರ್ಜಿ. ಎಲ್‌; ಗೊಂಡಿ. 
ಅಲ್ಲೀ, ಎಲ್ಲಿ ; ಬ್ರಾಹೂಇ. ಹಲ್‌] 

ಇಲ್ಲಿ "ಇಲ್ಲಿ? ನೋ. 

-ಇಲ್ಕಿ (ಪ್ರ). ಇದು ಇಲ್ಲದ ವಸ್ತು, ಸ್ಥಳ ಅಥವಾ ವ್ಯಕ್ತಿ ಎಂಬು 
ದನ್ನು ಸೂಚಿಸುವ ತದ್ಧಿತ ಪ್ರತ್ಯಯ : “ಬಹುಪ್ರೀಹೌ ಇಲ್ಲ ಕಬ್ಬಸ್ಯ 
ಇಲಿರಾದೇಶೋ ಭವತಿ? ( ಭಾಷಾಭೂ. ೧೫೧ ವೃತ್ತಿ); ಆ ನರೆಸಂ ನರೆಬಂದ 
ಪೊಂಗಳಂ ಸುರಿವೊಡಮಾರೊ ಸೈರಿಸುವರಾತನ ಪಲ್ಲಿಲಿವಾಯನಾತಮಂ 
(ಪಂ ಪಭಾ. ೪-೧೦೦); ಸೊಗಯಿಸುಗುಮೆ ಪಲ್ಲಿಲಿವಾಯಗಿಲಿಲಿಗಂಧಂ 
ಸಮಂತು ಕೂರಿಲಿ ಕುಡುಗೋಲ್‌ ಮಿಗೆ ನಾಣಿಲಿಯೆನಿಸುವ ವಧು ನಗೆಗೆಡೆ 
ಯಕ್ಕುಂ ಸಮಸ್ತ ಜಗತೀತಳದೊರ್ಳ (ಕಾವ್ಯಾವ. ೨೫೭). 


ಹಿ ಇಲ್ಲ) 


೮೦೪ 


ಇಲಿಬಲೆ 


ಇಲ್ಮಿ (ನಾ). ಆಯುಧ; ದೊಣ್ಣೆ, ಕತ್ತಿ ಮುಂತಾದ ಆಯುಧ: 
“ಶಸ್ತ್ರವಿಶೇಷ ” (ಗಂಗಾಮ. ೩೫). (ಸಂ. ಇಲೀ, ಈಲಿ] 

ಇಲಿಕತ್ತರಿ (ನಾ). ಇಲಿಗಳನ್ನು ಹಿಡಿಯಲು ಬಳಸುವ ಕತ್ತರಿಯಂ 
ತಹ ಒಂದು ಸಾಧನ; ಸಿಡಿ (ದಕ. 8). [ಇಲ್ಲಿ * ಕತ್ತರಿ] 


5| ಇಲಿಕಿವಿ, ಇಲಿಗಿವಿ (ನಾ). ಇಲಿಯ ಕಿವಿಯ ಆಕಾರದ ಎಲೆಗಳುಳ್ಳ 


15 


25 


30 


35 


ಒಂದು ಗಿಡ; ಒಂದೆಲಗನ ಗಿಡ: “ಶಬರೀ, ಇಲಿವಾಲ್ಕ ಇಲಿಕಿವಿ, 
ಆಡಸೋಗೆ ? (ಓಷಧಿ. ೧೫೯) ; “ಚಿತ್ರಾಎಇಲಿಕಿಪಿ? (ವಿವೈವಿ. ೫೯ ಟೀಕೆ); 
ಇಲಿಕಿವಿಯ ಸೊಪ್ಪ ತಂದು ಆಡಿಸಿ ಆಕ್ಮಿಯ ಹಿಟ್ಟು ಸಹಿತ ಅರೆದು 
ಕೊಟ್ಟಯ ತಟ್ಟ್ರಕೊಡುವುದು (ವೈದ್ಯಸಾ. 1, ೪೦೧). ಇಲಿಗಿವಿ: 
*ಮೂಷಿಕಶ್ರವಣ, ಮೂಷಿಕಕಣರ್ಣಿ (ಅ ಈ ಎರಡುಂ ಇಲಿಗಿವಿ? 
(ಓಷಧಿ. ೧೨೭). 
[ಇಲ್ಲಿ + ಕವಿ. / ತಮಿ. ಮಲ. ಎಲಿಚ್ಚೆನಿ ; ತೆಲು. ಎಲುಕಚಿನಿ) 

ಇಲಿಕಿನಿಗ, ಇಲಿಗಿವಿಗ (ನಾ). - ಇಲಿಕೆವಿ: “ವೃಷ್ಯಕರ್ಣಿ - ಇಲಿಕಿಲಿ 
ವಿಗ£ ಕಿವಿಗ]ನು” (ಓಷಧಿ. ೧೫೭). ಇಲಿಿಗಿನಿಗೆ: “ಮೂಹಿಕನಾಮ 
ಪರ್ಣಿ- ಇಲಿಗಿವಿಗ(ನು) ” (ಓಷಧಿ. ೧೨೭). [ಇಲಿಕಿವಿ * -ಗ) 

ಇಲಿಕು (ಕ್ರಿ). ಕಿವಿಚಿಹೋಗು; ಹಿಂಡಿಹೋಗು; ಇ ಕೃಟ್ಟ ಗೆ 
ಸಿಕ್ಕಿಕೊ (ಉಕ. 8). "ಇಜುಕು' ಪರಾ. [ಆ ಇಲುಕು?) 

ಇಲಿಕುಡೆಗೆ (ನಾ). ಒಂದು ಬಗೆಯ ಔಷಧದ್ರವ್ಯ : “ಜಾಯಿಕಾಯಿ, 

೬ ಇಲಿಕುಡೆಗ ಪಟ್ಟ ಸ್ವರಸ ಇವುಗಳನ್ನರೆದು ಮೊಸರಿನಲ್ಲಿ ಕೊಡುವುದ 

ರಿಂದ ಪ್ರದರಕೋಗ ಗುಣವಾಗುವುದು (ಸಕವೈ. ೪೩೧ ಪರಿ). (1) 

ಇಲಿಕೆ (ನಾ). ಒಂದು ಅಳತೆ (?): ಅಗುಲ್ಲಲ್ಲಿಲಿಕೆಯ ಕಲ್ಲಿಂ ತೆಂಕ 
ಲಕ್ಕುಮಿಪ್ಪುರುಷವರೆಗಂ ಗುಣ್ಟಾದೊಡೆ ಜಗಕ್ಕೆ ತಣಿನಿನಂ ನೀರಧಾರೆ 
ಯಕ್ಕುಂ (ಅಟ್ಟ ಮ. ೧೧-೧೩). [?. 1 ತನಿ. ಇಲೀಕ್ಕೈ ಇ ಒಂದು ಅಳತೆ) 

ಇಲಿಗಿವಿ "ಇಲಿಕಿವಿ? ನೋ. 

ಇಲಿಗಿನಿಗ "ಇಲಿಕಿವಿಗ' ನೋ. 

ಇಲಿಗಿವಿಯ (ನಾ). ಇ ಇಲಿಕಿವಿ: “ಚುಂಚುಕ (ಪ) ರ್ಣೀಪಇಲಿಗಿವಿಯ” 
(ಓಷಧಿ. ೫೭). [ಆ ಇಲಿಕಿವಿ] 

ಇಲಿಗುಲಿ (ನಾ). ಇಲಿಯನ್ನು ಕೊಲ್ಲುವ ಪ್ರಾಣಿ; ಬೆಕ್ಕು: ಮಾನಂ 
ಕೊಲ್ವಂ ಮಾಂಗುಲಿ ಏವಂ ಪಾವುಗುಲಿ, ಇಲಿಗುಲಿ, ಅನೆಗುಲಿ ( ಶಬ್ದಾನು. 
೫೪೭ ಪ್ರಯೋ). [ಇಲ್ಮಿ * -ಕುಲಿ) 

ಇಲಿದೇರ (ನಾ). ಇಲಿಯನ್ನು ವಾಹನವನ್ನಾಗಿ ಉಳ್ಳವನು; ಗಣ 
ಪತಿ: “ಕರಿಮೊಗಂ, ಇಲಿದೇರಂ . .. -ಈ ೭ ವಿನಾಯಕಂಗೆ ಪೆಸರ್‌ ೫ 
(ಕಶಸಾ. ೧-೪); “ವಿಫ್ಲೇಶಗಿಲಿದೇರನೆಂದ ಕು” (ಕಶರ. ೧೨) ; 
ಮೂಗೊಂಕುಮೂಗಿನ ಪೇರೊಡಲ ಇಲಿದೇರ ಬೆನಕ (ರಾಮಾಶ್ವ. 

[ಇಲಿ + ತೇರ್‌ + -ಅ್ಯ) 

ಇಲಿನಂಜು (ನಾ). ಇಲಿಯ ವಿಷ; ಇಲಿ ಕಚ್ಚುವುದರಿಂದುಂಟಾ 
ಗುವ ವಿಷ: ವಟಕಂಗಳನಾಗಿಸಿ ಗುಂಜಿಯಂತಿರೊಂದಲ್ಲದೊಡೆರಟ್ಟಲ 
ಮನೀಕ್ಷಿಸಿಕೊಳ್ಳಿಲಿನಂಜು ಮಗ್ಗುಗುಂ (ಖಮದ. ೧೨-೨೬). 

[ಇಲ್ಮಿ * ನಂಜು] 


ಆ೮-೨೧). 


40| ಇಲಿಪಾಷಾಣ (ನಾ). ಇಲಿಗಳನ್ನು ಕೊಲ್ಲುವುದಕ್ಕಾಗಿ ಬಳಸುವ 


ಒಂದು ಬಗೆಯ ವಿಷ; ಶಂಖಪಾಹಷಾಣ: “ಆಖುಪಾಷಾಣ - ಇಲಿ 
ಪಾಷಾಣ” (ಓ ಸಧಿ. ೧೩); ಬಿಳುಗಾರ, ಮಸ್ತಕ, ಇಲಿಪಾಷಾಣ, 
- . ೬ ಚಂದ್ರ, ಇಷ್ಟನ್ನೂ ಸಮಾನ ತೂಕ ವಸ್ತ್ರಗಾಳಿತವಂ ಮಾಡಿ (ವಿವೈನಿ. 
೬೮). [ಇಲ್ಮಿ * ಪಾಷಾಣ. 1 ತಮಿ. ಎಲಿಪಾಷಾಣ) 


| ಇಲಿಬಲೆ (ನಾ). ಇಲಿಯನ್ನು ಹಿಡಿಯುವುದಕ್ಕಾಗಿ ಮಾಡಿದ 


ಬೋನು (ಕಿ). [ಇಲ್ಮಿ + ಬಲೆ) 


ಇಲಿಬೋನು 


ಇಲಿಬೋನು (ನಾ). ಇಲಿಯನ್ನು ಹಿಡಿಯಲು ಉಪಯೋಗಿಸುವ 
ಬೋನು (ಕಿ). [ಇಲ್ಮಿ + ಬೋನು. / ತಮಿ. ಎಲಿಪ್ರೋನ್‌] 

ಇಲಿಮಿಂಚಿ, ಇಲಿಮಿಚ್ಚಿ, ಇಲುಮಚೆ, ಇಲುಮುಚ್ಚೆ (ನಾ). ನಿಂಬೆ 
ಗಿಡ; ನಿಂಬೆಹಣ್ಣು : "ಲಕುಚ - ಇಲಿಮಿಂಚಿ ” (ಓಷಧಿ. ೧೪೧); 
ತರ್ದುುಗಳಲಟ್‌ ಗುಂ ಬಜಟಿಯೊಳುರ್ದಿ ನೆಲಾವಕೆಯ ಬೇರನಾ 
ಮಳಕಮುಮಂ ಬರ್ದಿಲಿಮಿಂಚಿಯೆ ರೆಸದೊಳ್‌ ನಿರ್ದ್ವ ಯೆಯಿಂದೊರಸಿ 
ಪೂಸೆ ದಿನಪಂಚಕದೊಳ್‌' (ಶಮದ. ೨೬೧ ಪ್ರಯೋ). ಇಲಿಮಿಚ್ಚಿ : 
ರಾಸಭ ಗೋ ಮಹಿಷ್ಕಜ ನೃಮೂತ್ರದೊಳಂತಿಲಿಮಿಚ್ಚಿ ನೆಲ್ಲಿಯೆಂಬೀ 
ಸುಲಭಂಗಳಪ್ಪ ಕುಜಪಕ್ಕ ಫಲಸ್ಥೆ ರಸಪ್ರಯುಕ್ತಮಂ ಸುತರು 
(ಖಮ ದ. ೬-೪೦). ಇಲುಮಚಿ ; ಮತನು ಹಣ್ಣಂದದೊಳು 
ಮಾಡಿಯಡಲೊಂದು ತೆಜನು (ಸೂಪಶಾ. ೧-೭೭); ಬಲಿದ ಕುಂಬಳಕಾಯ 
ಸಿಪ್ಪೆಯಂ ಕಡಿದಿರಿಸಿಯಿಲುಮಚಿಯ ಹಣ್ಣ ತೋರದೊಳು ಕತ್ತರಿಸಿ 
(ಸೂಪಶಾ, ೫-೧೨). ಇಲುಮುಚ್ಛೆ : ಇಂದ್ರವಾರುಣಿಯಂ ಮುಂಕೊಂ 
ಡಿಲು(ಲಿ) ಮುಚ್ಚೆಯ ರಸದಿಂ ಕೊಂಡೊಡೆ ಕಳೆಗುಂ ರುಷಂ ಕರ್ದುಂಕಿದ 
ವಿಷಮುಂ (ಖಮದ. ೧೩-೯೮). "ಎಲುಮುಂಚಿ' ಪರಾ. 

(ದೇ ॥ ತಮಿ. ಎಲುಮಿಟ್ಟೈ ; ಮಲ. ಎಲುಮಿಚ್ಛ] 

ಇಲಿಮಿಚ್ಚಿ "ಇಲಿಮಿಂಚಿ' ನೋ. 

ಇಳಿಮುಖ (ನಾ). ಒಂದು ಹಕ್ಕಿ; ಬಾವಲಿ (?): ಇಲಿಮುಖಕೇಕಿ 
ಘೂಕನು ಸಾಳ್ವ ಗಿಡುಗಂಗಳಲಿ ಗಿರಿರಾಜನೋಲಗವು (ಅಮುಸೂಂ-. 

[ಇಲ್ಮಿ * ಮುಖ] 

ಇಲಿಯಿಂದೆ (ನಾ). ಒಂದು ಮರ: ಕಡವಿನ ಕೂಂಟಿಯಿಂ ಪಡುವ 
ಮುನ್ನಾಗಿ ಬನ್ನು ಇಲಿಯಿನ್ನೆಯ ಮರನುಂ ಪುತ್ತುಂ ಮೇರೆ (ಸೌಇಇ. 
IX-i, ೧೧೯-೪೮ ; 1057), (2) 

ಇಲಿವಾಲ, ಇಲಿವಾಳ (ನಾ). ಒಂದು ಗಿಡ; ಇಲಿಕಿವಿಗಿಡ: 
“ನ್ಯಗ್ರೋಧಾಹ್ವಾ - ಇಲಿವಾಲ ೫ (ಓಷಧಿ. ೮೫); ಇಲಿವಾಲದ ವಿಷ 
ಮಂತೆದು ತಿಳಿಗುಂ ದಂತಿಯುಮನಣಿಲೆಯಂ ಕುಡೆ (ಖಮ ದ. ೨-೫೦). 
ಇಲಿವಾಳೆ: “ಇಲಿವಾಳಮದು ಸೋ ಮಘಂಟಾನಾಮಮಕ್ಕು? 
(ಮಂಗರಾ. ೪೪-೪೬). [?) 

ಇಲಿವಾಳೆ "ಇಲಿವಾಲ' ನೋ. 

ಇಲ್ಕು "ಇಲ್‌? ನೋ. 

-ಇಲ್ಕು, " - ಇಲ್‌ ನೋ. 

ಇಲುಕು (ನಾ). ೧. ಎಳೆತ; ಸೆಳೆತ; ಉಳುಕು; ನೋವು; ವಾಯುವಿ 
ನಿಂದ ಮೈಯಲ್ಲಿ ಯಾವುದಾದರೂ ಅಂಗವು ಹಿಡಿದುಕೊಳ್ಳುವುದು 
(8). ೨. ಹಿಡಿತ; ಅಧೀನತೆ: ಇಂತಹರ ಸಂಗಡ ಆಚರಿಸುವಾಗ 
ಇಲ್ಲವೆ ಇಂತಹರ ಇಲುಕಿನಲ್ಲಿ ಸಿಲುಕಿದಾಗ ಮಾರಾಟಗಾರನಿಗೆ ತುಂಬಾ 
ತಾಳ್ಮೆ ಬೇಕು (ತಕ್ಕಡಿ. ೩೩). 

[ದೇ. ॥ ತಮಿ. ಇಜಿಪ್ಪು, ಇಜಿವ; ತೆಲು. ಇಲುಕು) 

ಇಲುಗು (ನಾ). ೧. ಮೂಳೆ; ಎಲುವು: “ಇಲುಗಿನ ಚೂರು ಅಂತಾ 
ಕಾಣ್ತದೆ” ಎಂದು ಗುತ್ತಿ ಹುಸಿನುಡಿದು (ಮಲೆಮ. ೨೩) ; ಇಲುಗು 
ತೊಗಲು ಆಗಿ ಬಿದ್ದುಕುಂಡಾನಂತೇ (ಮಲೆಮ. ೬೩೮). ೨. ಅಂಶ; 
ದಳ; ಚೂರು. "ಇಲುವು' ಪರಾ [ಆ ಎಲ್ವು] 

ಇಲುಮಚಿ "ಇಲಿಮಿಂಚಿ? ನೋ. 

ಇಲುಮಟಿ (ನಾ). ಮನೆ ಮತ್ತು ಮಠ: ದೇವರ ನಿವೇದಕ್ಕೆ ತಗ್ಗಿಯ 
ಮಾನ ದೊಳಗೆ ಕೊಟ್ಟ ಮತ್ತರು ೧೬ ತೋಟ ಮತ್ತೆರು ೧ ಪೂಜರಿಗಿಲು 

ಮಟಂ ಇ ಧಮ್ಮವ RT ಪ್ರಮುಖ ಮಹಾಜನಂಗಳು ಪ್ರತಿಪಾಳಿ 

ಸುವರು (ಕೊಲ್ಟಾಶಾ. ೬-೧೩ ; ೫1 [ಇಲ್ಲು (£ ಇಲ್‌) + ಮಟ] 


೧-೪೨). 


ಬ೦೫ 


ಇಲ್ಲಾರ 


| ಇಲುಮುಚ್ಚೆ "ಇಲಿಮಿಂಚಿ' ನೋ. 


ಇಲುವು (ನಾ). ಇಲುಗು : “ನೊಸಲ ಇಲುವು (ಲಲಾಟಾಸ್ಥಿ, ಶಂಖ) ೫ 
(ನಾಚಿರಾ. 3). "ಇಲುಗು? ಪರಾ [ಆ ಎಲು] 
ಇಲ್ಲ, "ಇಲ್ಮ್ಕ್‌' ಸರಾ. 


5| ಇಲ್ಲ (ನಾ). ನಾಪಿತ; ಕ್ಷೌರಿಕ (?) : ರಜಕನು, ನಟನು, ಗಾರಡಿಗನು, 


ಇಲ್ಲನು . . . ಇವರೆಲ್ಲಾ ದಿವಾಕೀರ್ತಿ ಸಮರು (ಶುಕಸ. ೨೩). 
(ಪ್ರಾ. ದೇ, ಇಲ್ಲೊ ಎ ದರಿದ್ರ ; ಕೋಮಲ; ಪ್ರತಿಹಾರ ; ಕುಡು 
ಗೋಲು ; ಕೃಷ್ಣವರ್ಣ] 
ಇಲ್ಲಂ "ಇಲ್ಕ್‌' ಪರಾ. 


10| ಇಲ್ಲಣ (ನಾ). ೧. ಜೇಡನ ಬಲೆ, --ನೂಲು. ೨. ಹೊಗೆ (ಮಸಿ) 


20 


25 


30 


45 


ಹಿಡಿದ ಜೇಡರಹುಳವಿನ ನೂಲಿನ ಗುದಿ; ಗೃಹೆಧೂಮ : ಉಪ್ಪಿ ಲ್ಲ 
ಣಿಂಗು ಸಾಸವೆ ತಪ್ಪಿಲ್ಲದ ಮೆಣಸು ಸುಂಟ ಪೊಸಸುಣ್ಣಮಿನಂ ಚಪ್ಪರಿಸಿ 
ಬಡಿದು ಮೆಯ್ಕಂ ಸೊಪ್ಪಾಗಿರೆ ಮೋದಿ ಪೂಸುವರ್‌ ನರ್ದಯೆಯಿಂ 
(ಧರ್ಮಾಮೃ. ೩-೭೧) ; ನೆಲ್ಲಿ ಬೆಳುಹೂಲಿಗಳ ಬೇರಿಲ್ಲಣ ಮುಳುಗೊಗ್ಗಿ 
ಯೆಂಬಿನಿತ್ತಆ ಪುಡಿಯಂ ಚೆಲ್ಲನೆ ಮೂಗಿನೊಳೂಡಿದೊಡೆಲ್ಲಾ ಪಾವಿನ 
ವಿಷಕ್ಕೆ ತವಿಲದೆ ಸಾಲ್ಲುಂ ( ಖಮದ. ೭-೫೩) ; ರಾಸ್ಮೆ ಇಲ್ಲಣ ಇವಿಷ್ಟನು 
ಸಮಾಂಶವಾಗಿ ಜೇನುತುಪ್ಪದಿಂದ ಅರೆದು ಕಲ್ಯ ವ ಮಾಡಿ ಕಟವಾಯಿಗೆ 
ಉಜ್ಜಿಸಲು ಗಲಶುಂಠಿ ಎಂಬ ತಾಲುಕೋಗ ಶಮನವಹುದು (ವೈದ್ಯಸಾ. 
11, ೧೧೬); ಮೂಲೆ ಮೂಲೆಗಳಲ್ಲಿ ಇಲ್ಲಣದ ಪರದೆಯು ಅಸಹ್ಯವಾಗಿ 
ಹಬ್ಬಿತ್ತು (ಜಿವರಿ. ೪೩). [ದೇ.?. 1 ತಮಿ. ಇಲ್ಲಡೈ) 

ಇಲ್ಲತೆ (ನಾ). ಅಭಾವ ; ಇಲ್ಲದಿರುವಿಕೆ: ಬಲ್ಲಹನೆ ತೋರ್ಪ ಜಗದಿಲ್ಲತೆ 
(ಪಾಠಾಂ, ದುಳ್ಳತೆಯ)] ಕಳಿದುಳುಮೆಯಲ್ಲಿ ತೋಣಜಕಿದ ನನ್ನ ಮರಳಿ 
ಮತ್ತೆ (ಮನೋವಿ. ೯-೧). [ಇಲ್ಲ (ಆ ಇಲ್ಲ್‌) + ಇತೆ] 

ಇಲ್ಲದೊನ್‌ "ಇಲ್‌? ಪರಾ. 

ಇಲ್ಲಮೆ, ಇಲ್ಲವೆ (ನಾ). ೧. ಇಲ್ಲದಿರುವಿಕೆ; ಅಭಾವ ; ಅನಯದಿನಪ್ಪ 
ಸಂಪದದಿನಿಲ್ಲಮೆ ನಾಡೆಯುಮಿಂಬುವೆತ್ತುದು (ಪ 0 ರಾಮಾ, ೭-೧೮); 
ಈಶನಿಲ್ಲಮೆಯೊಳಿನ್ನಾರಿಹರಿಲ್ಲಿ (ಭರಚ. ೭೪-೪೯) ; ಇಲ್ಲಮೆಗಳ ಉರುಳು 
ನನ್ನ ಬಾಳ ಬಿಗಿಯುತಿರುವುದು (ಭಾರ 9 ಗ. ೧೬). ೨. ಬಡತನ; 
ದುಃಸ್ಥಿತಿ : "ಸದೈವ ದುಃಸ್ಲಿತಾನಾಂ ಕೋನಾಮ ಬಂಧುಃ- ಎಲ್ಲಾ ಕಾಲ 
ಮಿಲ್ಲಮೆಯಾಗಿರ್ಪಂಗಾರುಮಿಲ್ಲೆಂಬುದು ತಾತ್ತರ್ಯಂ” (ನೀತಿವಾ. ೨೩). 
ಇಲ್ಲವೆ: ೧. ಇಲ್ಲವೆಯ ಮೇಲೊಂದು ಉಂಟಿಂಬ ಪರಿಭಾವ (ಅವಚಂ. 
೮೫-೩೭೮). ೨. ಇಲ್ಲವೆಯ ಮೇಲೆ ಕಂಚೊಡೆದಂತೆ ಬಡಮನವೆನ್ನ ಕಾಡಿ 
ತ್ತಯ್ಯಾ (ಬಸವ. ೨೫೭) ; ಇಲ್ಲದ ಜಗದ ಇಲ್ಲವೆಯಿಂದ ತೋಹಖುವುದು 
ಅಡಗುವುದು (ಅದವ. ೨೫). ೩. ಮುಗಿಯುವಿಕೆ ; : ನಿಶ್ಶೇಷವಾಗು 
ವಿಕೆ: “ಕುಸುಮ ಸಂಕೋಚನಗಳಿಲ್ಲನೆಯೊಳಂ ಮುಗಿಯೆನಿಸುಗು” 
(ಶಬ್ದಮಂ. ೮೧). [ಇಲ್‌ + -ಅನೆ] 

ಇಲ್ಲವೆ, "ಇಲ್ಲಮೆ' ನೋ. 

ಇಲ್ಲವೈ "ಇಲ್‌? ಪರಾ. 

ಇಲ್ಲಾಂ "ಇಲ್‌ ಪರಾ. 

ಇಲ್ಲಾಮಲ್ಲಿ (ನಾ). ೧. ಚಾಡಿ. ೨. ಚಾಡಿಹೇಳುವ ವ್ಯಕ್ತಿ, 
"ಇಲ್ಲಾಮಲ್ಲಿತನ > ಪರಾ [? 1 ತೆಲು. ಇಲ್ಲಾಮಲ್ಲಿ] 

ಇಲ್ಲಾಮಲ್ಲಿತನ (ನಾ). ಚಾಡಿಕೋರತನ; ನಿಶುನತ್ವ (ಕ). 

[ಇಲ್ಲಾಮಲ್ಲಿ + -ತನ] 
ಇಲ್ಲಾರ (ನಾ). ೬ ಇಲ್ಲಣ (ಸ್ಕಾಂಡಂ*, ಗ್ಯಾರೆರ್ಜ). 
ಇಲ್ಲಾರಕಟ್ಟು- ಎಹೊಗೆಹಿಡಿ; ಇಲ್ಲಣಕಟ್ಟು ; ; ಇಲ್ಲಣ ತುಂಬಿಕೊ; 

ಕಾಡಿಗೆಕಟ್ಟು ಗೋಟ್‌). [2] 


ಇಲ್ಲೂ ರಖಂಡಿ 


ಜಲ್ಲಾರಖಂಡಿ (ನಾ). ಹೊಗೆಕಂಡಿ ; ಚಿಮಣಿ; ಹೊಗೆ ಹೋಗಲು 

ಮಾಡಿರುವ ಕೊಳವೆ ಅಥವಾ ರಂಧ್ರ) (ರೀವ್‌). 
[ಇಲ್ಲಾರ* ಖಂಡ್ಕಿ (ಆ ಕಂಡಿ,)] 

ಇಲ್ಲಿ, ಇಲ್ಲಿ (ನಾ). ಈ ಸ್ಥಳ; ಈಯೆಡೆ: ತುಂಗೋಚ್ಚಭಕ್ತಿನಶದಿಂ 
ತೊಜಕಿದಿಲ್ಲಿ ದೇಹಂ (ಎಕ. 11, ೧೦೫-೨; 700); ಪುರಾಕೃತಮಿಲ್ಲಿ 
ಸಂಧಿಕ್ಕುಂ (ಇಆ. X, ೬೧-೮; 700); ಇಲ್ಲಿಗಿದು ತಕ್ಕುದಿಲ್ಲಿಗೆ ಪೊಲ್ಲ 
ದಿದೆಂದಜಿದು (ಕವಿರಾ. ೨-೪); ಇಲ್ಲಿಯ ಪುರದ ಒಕ್ಕಲಿವರು (ಎಕ. 
111, ನಂಜನ. ೧೩೯-೭; 915) ; ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವ 
ರಯ್ಕ (ಬಸವ. ೧೫೫). ಇಲ್ಫಿ: ಆರಿಲಿಗೆ ಬಂದವರು ಕೇಳಿನೆ ಕಾರಣವ 
(ನಿಭಾಗ. ೯-೨-೧೬). 

ಇಲ್ಲಿಂಮುನ್ನಂ - ಇದಕ್ಕಿಂತ ಹಿಂದೆ; ಇದಕ್ಕಿಂತ ಮೊದಲು: 
ಇಲ್ಲಿಂಮುನ್ನಮೆ ತಿಳಕಿಸದಿರ್ಜುಮೆ ಮನೋಜವಿಜಯ ಗಜೇಂದ್ರಂ 
(ಮಲ್ಲಿಪು. ೫-೧೭). ಇಲಿತನಕ, ಇಲ್ಲಿತನಕ - ೧. ಈವರೆಗೆ: ಇಲಿತನಕ 
ಸಮಬಲರ ಕಾಣದೆ ಕಲಹ ನೆಣಕಿ ಭಂಡಾರಿಸಿದು ೯ದು (ತೊರರಾ. 
೬-೬-೫೯); ಇಲ್ಲಿತನಕ ಏನುಮಾಡುತ್ತಿದ್ದೆ, ಯಾಕೆ ಸುಮ್ಮನಿದ್ದೆ? 
(ರೂಢಿ); ತಾವು ದಯವಿಟ್ಟು ಇಲ್ಲಿತನಕ ಬಂದಿರಿ (ರೂಢಿ). ಇಲ್ಲಿವರಂ ಎ 
ಇಲ್ಲಿತನಕ; ಈ ಸ್ಥಳದವರೆಗೆ ; ಈಮಟ್ಟಿಗೆ : ಬೇಡನೇಬ್ಬುದೇ 
ಮಜ್ಜನಕನನಿಲ್ಲಿವರಮಿಂತಿದಾವುದು ಗಹನಂ (ಸಂರಾಮಾ. ೬-೧೧೬). 
(2) 

ಇಲ್ಲಿದ (ನಾ). ಈ ಸ್ಥಳದವನು; ಇಲ್ಲಿಯವನು ; ಇಲ್ಲಿ ಹುಟ್ಟಿದ 
ವನು: ಅಲ್ಲಿದಂ, ಇಲ್ಲಿದಂ, ಎಲ್ಲಿದಂ ( ಶಮದ. ೧೧೧ ಪ್ರಯೋ) ; ಇಲ್ಲಿ 
ಯಣಂ, ಇಲ್ಲಿದಂ (ಶಬ್ದಾನು. ೪೨೨ ಪ್ರಯೋ); ನೆನೆನರೇಂ ಮರೆವರೇ 
ನಲ್ಲಿ ಇಲ್ಲಿದರಂ (ಗಿಳಿವಿಂ. ೬೯-೧೭). [ಇಲ್ಲಿ + -ದ) 

ಇಲ್ಲಿಯಣ (ನಾ). ಷ ಇಲ್ಲಿದ: ಅಲ್ಲಿ ಅದಂ ಮೇಣರ್ಣ ಪುಟ್ಟದಂ ಅಲ್ಲಿ 
ಯಣಂ ಅಲ್ಲಿದಂ ಏವಂ ಇಲ್ಲಿಯಣಂ, ಇಲ್ಲಿದಂ (ಶಿಬ್ಹಾನು. ೪೨೨ 
ಪ್ರಯೋ). [ಇಲ್ಲಿ + -ಅಣ) 

ಇಲ್ಲೆ "ಇಲ್‌,' ಪರಾ. 

ಇಲ್ವಲ (ನಾ). ೧. ಮೃಗಶಿರಾ ನಕ್ಷತ್ರದ ಅಗ್ರಭಾಗದಲ್ಲಿರುವ 
ತಾರೆಗಳು: “ಮೃಗಶೀರ್ಷಮಗ್ರಹಾಯಣಿ ಮೃಗಶಿರದ ಪೆಸರ್‌ ತದಗ್ರ್ಯ 


ದೇಶಸ್ಥಿತ ತಾರೆಗಳಿಲ್ವಲಂಗಳೆನಿಕುಂ (ವಸ್ತುಕೋ. ೧೪-೮೦). ೨. ಒಬ್ಬ | $0 


ಬ 


೮೦೬ 


ವಿಷುವಿವೈೆ 


ಇವೊತ್ತು "ಈಪೊಟ್ಟು' ನೋ. 

ಇಶಾಡೀಮಾವು "ಇಷಾಢೀಮಾವು' ನೋ. 

ಇಷ (ನಾ). ೧. ಆಶ್ವಯುಜ ಮಾಸ: ತನಗರಸುವೆರಸು ಪುರಜನ 
ಮನಿತುಮಿಸಂ ಚೈತ್ರಮೆಂಬ ತಿಂಗಳೊಳಖಿಳಾರ್ಚನೆವೆರಸು ಜಾತ್ರೆ ನೆರೆಯ 
ದೊಡನಿತುಮನೊರ್ಮೊದಲೆ ವಿಳಯದೊಳ* ನೆರವಿಸುಗುಂ (ಯಶೋಚ. 
೧-೩೫). ೨. ರಸವುಳ್ಳುದು ; ಶಕ್ತಿಯುತವಾದುದು. [ಸಂ.] 

ಇಷಾಢಿ "ಈಸಾಡ' ನೋ. 

ಇಷಾಢೀಮಾವು, ಇಶಾಡೀಮಾವು (ನಾ). ಒಂದು ಜಾತಿಯ 
ಮಾವು : ಮನೆಯೊಳಗಿಂದ ಮೂರು ದೊಡ್ಡ ಇಷಾಢೀಮಾವಿನ ಹಣ್ಣು 
ಗಳನ್ನು ಒಯ್ಯಲೂ ಮರೆಯಲಿಲ್ಲ (ಆಬೋಲೀ. ೮೦). ಇಶಾಡೀಮಾವು 
(ಉಕ). [ಇಷಾಢಿ (ಆ ಈಸಾಡ) * ಮಾವು] 

ಇಷಾರೆ, ಹಿಷಾರೆ (ನಾ). ಸಂಕೇತ; ಸನ್ನೆ; ಸೂಚನೆ; ಎಚ್ಚರಿಕೆ: 
ಇಲ್ಲಿ ಈಗ ಎಂತಹ ಗದ್ದಲವೂ ಆಗಕೂಡದು... ಎಂದು ಡಾಕ್ಟರರು 
ಕೊಟ್ಟ ಇಷಾರೆಯನ್ನು . . . ಜನರಿಗೆ ತಿಳಿಸಿ (ಮೂರುದಾ. ೩೧೨). 
ಹಿಷಾರೆ : ಕಪಿತಾನ್‌ ಮಾನಿನಿ ಸಾಹೇಬರಿಗೆ ಹಿಷಾರೆ ಮಾಡಿ ಇದ್ದೇವೆ 
(ರಾಜೇೂದ್ರ. ೧೦೭) ; ನನಗೆ ಹಿಷಾರೆ ಕೊಡುವಂತೆ ಹೇಳಿದರು (ಕೆಲನೆ. 
೨೪೫) ; ಕುದುರೆಗೆ ಹಿಷಾರೆ ಕತ್ತೆಗೆ ಲತ್ತೆ ಎಂಬ ಗಾದೆ ಕೇಳಿಬಲ್ಲೆಯಾ 
(ವಾಗ್ದೇವಿ. ೫೧). 

[4+ ಅರ. ಮರಾ. ಇಶಾರತ್‌, ಇಶಾರಾ ; ಹಿಂ. ಇಶಾರಾ] 

20| ಇಷೀಕಾಸ್ತ್ರ (ನಾ). (ಅತಿಶಯ ಶಕ್ತಿಯುಳ್ಳ) ಒಂದು ಬಗೆಯ 
| ಧರ್ಮಮಂ ಕಾವುದರಿನಾನಿಷೀ ಕಾಸ್ತ್ರಮದೆಂದಪೆಂ (ಸೌನಂದ. 

[ಸಂ.) 

ಇಷೀಕೆ (ನಾ). ೧. ಆನೆಯ ಕಣ್ಣುಗುಡ್ಡೆ. ೨. ಕಾಶ ಎಂಬ ಹುಲ್ಲು; 
ಕಾಗಬ್ಬು : “ಇಷೀಕಾ, ಕಾಶ8- ಈ ೨ ಕಾಗಬ್ಬು” (ಹಲಾಯು. 
೩೨-೩೭). ೩, ಚಿತ್ರಕಾರನ ಕುಂಚ. ೪. ಚಿನಿವಾರರು (ಅಕ್ಕ 
ಸಾಲಿಗರು) ಚಿನ್ನವು ಮೂಸೆಯಲ್ಲಿ ಕರಗಿದೆಯೋ ಇಲ್ಲವೋ 
ಎಂದು ಪರೀಕ್ಷಿಸಲು ಬಳಸುವ ಕಬ್ಬಿಣದ ಅಥವಾ ಮರದ ಕಡ್ಡಿ. 

[ಸಂ. ಇಷೀಕಾ). 

ಇಷು (ನಾ). ೧. ಅಂಬು; ಬಾಣ. ೨. ಐದು ಎಂಬ ಸಂಖ್ಯೆಯ 

ಸಂಕೇತ: ಇಷುಪತ್ರಂ ... 


pe 1 
ಅಸ್ತ್ರ: 


೧೨-೩೮). 


ಐದಜ ನಾಮಂ (ವೃವಹಾ. ೯-೫). 


ರಾಕ್ಷಸ; ವಾತಾಷಿಯ ಅಣ್ಣ. [ಸಂ.] [ಸಂ.] 
ಇವ "ಇದು? ಪರಾ. ಇಷುಗತಿ (ನಾ). ಬಿಲ್ಲಿನಿಂದ ಬಿಟ್ಟ ಬಾಣದ ನಡೆ; ನೇರವಾದ ನಡೆ: 
ಇವಂ "ಇದು? ಪರಾ. | ನಿರ್ಮುಕ್ತ ಬಾಣದಂತೆ ಯಜುವಪ್ಪ ಇಷುಗತಿಯುಂ (ತತ್ತ್ವಪ್ರ. ೧೦೧). 
ಇವಂದಿರ್‌ "ಇದು? ಪರಾ. [ಇಷು + ಗತಿ] 
ಇವತ್ತು "ಈಪೊಟ್ಟು' ನೋ. |! ಇಷುಧಿ (ನಾ). ಬಾಣಗಳನ್ನಿಡುವ ಚೀಲ; ಬತ್ತಳಿಕೆ : “ತೂಣೀರಂ, 


ಇವದಿರು "ಇದು? ಪರಾ. 

ಇವನ್‌ "ಇದು? ಪರಾ. 

ಇವನು "ಇದು? ಪರಾ. 

ಇವಳ್‌ "ಇದು? ಸರಾ. 

ಇವಳು "ಇದು? ಪರಾ. 

ಇವು "ಇದು? ಪರಾ. 

ಇವುಟ (?) (ನಾ). ಎರಡು ಕೊಳಗ (?) : ನೇಆಲೆಯಂ ಮಾಯೊತ್ತಿಂ 
ನಡಪ್ಪಳ್ಳಿ ಮೂಳಾಣಂ ನಡಲು ಎರ್ಪ್ಪಳ್ಳಿ ದತ್ತಿಬಕೆ ಕಿಟಿಯ ಒರಲ್ಲೋಡು 
ಇವುಯಾ ಬತ್ತ ಇಕು ಅಕ್ಕಿ ಇಕುಳಂ ತುಪ್ಪ ಇದು ಪ್ರವಾಹಂ (ಎಕ. ೪1, 
ಚಿಕ್ಕಮ. ೯೫-೧೬ ; 1025). [< ಇರ್ವಳ್ಳ ?) 

ಇವೆ "ಇರ್ಕ್‌' ಪರಾ. 


| ೨ ಎ ಎ"ಇಷುಧಿಃ, ಬಾಣಾಶ್ರಯಃ, ಕಾಳಾಪಃ - ಈ ೮ ಮೂಡಿಗೆ” ( ಹಲಾಯು- 

೭೬-೩೧೧). [ಸಂ.] 
ಇಷುಯೋಗ (ನಾ). [ಜ್ಯೋತಿ] ಜನನಕಾಲದಲ್ಲಿ ಗ್ರಹಸ್ಥಾನ 

ದಿಂದ: ಉಂಟಾಗುವ ಯೋಗಗಳಲ್ಲಿ ಒಂದು: ಜನನ ಕಾಲದಲ್ಲಿ 
ಎಲ್ಲ ಗ್ರಹಗಳೂ ಲಗ್ನದಿಂದ ಪ ನಾಲ್ಕನೆಯ ಸ್ಥಾನದಿಂದ ನಾಲ್ಕು 
ಸ್ಥಾನಗಳೊಳಗೆ (ಏಳನೆಯ ಸ್ಥಾನಪೂರ್ತಿ) ಇದ್ದರೆ ಇಷು ಯೋ ಗ 
(ಜಾತತಿ. ೧೩-೭ ಟೀಕೆ). [ಇಷು * ಯೋಗ) 

| ಇಷುವಿದ್ಯೆ (ನಾ). ಬಾಣಗಳನ್ನು ಪ್ರಯೋಗಿಸುವ ವಿದ್ಯೆ; 
ಧನುರ್ವಿದ್ಯೆ: ದ್ರೋಣಂ ಗಡಮಿಷುವಿದೈೆಗೆ ಜಾಣಂ ಗಡಮೆಂದು ಕೇಳ್ನು 
ಕೌರವರ್ಗೆಲ್ಲಂ ಪ್ರಾಣಂಬರ್ಪಾಕೃತಿಯೊಳೆ ಬಾಣಾಸನ ಬಾಣಪಾಣಿ 
ಕರ್ಣಂ ಬಂದಂ (ಸಂಪಭಾ. ೨-೫೭). 


40 


45 


ಇಷೂದ್ಭವ ೮ರಿ೭ ಇಷ್ಟನಿಯೋಗ 


ಇಷುನಿದ್ಯಾಪಾರಗ - ಬಾಣಪ್ರಯೋಗದಲ್ಲಿ ನಿಪುಣ : ಇಷುವಿದ್ಯಾ 
ಪಾರಗನೆನಿಸಿದುದು ಬಲ್ಮೆ ವೈಕರ್ತನನಾ (ಪಂಪಭಾ. ೧-೧೦೪). 


ಇಷ್ಟದಾನಿ (ನಾ). ಬಯಸಿದ್ದನ್ನು ಕೊಡುವವನು: ಮಲ್ಲಪನಲ್ಲದೊ 
ನಿಷ್ಟ್ರದಾನಿಯೇ (ಶಾಂತಿಪು. ೧-೪೮), [ಆ ಸಂ. ಇಷ್ಟದಾನಿನ್‌] 


[ಇಷು * ವಿದ್ಯೆ] ಇಷ್ಟದೇವತೆ (ನಾ). ಇಷ್ಟವಾದ ದೇವತೆ; ತನಗೆ ಅತ್ಯಂತ ಪ್ರಿಯ 
ಇಷೂದ್ಭವ (ನಾ). [ಜ್ಯೋತಿ] ಇಷುಯೋಗದಲ್ಲಿ ಹುಟ್ಟಿದ ವ್ಯಕ್ತಿ: ವಾದ ಆರಾಧ್ಯದೈವ: ಮಾನವರ್ಗೈದೆ ಸೌಖ್ಯಂ ಪೆರ್ಚಲೆಂದೊಮ್ಮೆ 
3 


ಅತಿಶಯದಾನಿ ಯೂಪಜನಿತಂ ವಧಶೀಲಮಿಷೂದ್ಭವಂ(ಜಾತತಿ.೧೩-೧೮). 
[ಇಷು * ಉದ್ಭವ] 

ಇಷ್ಟ, (ಗು). ೧. ಅಪೇಕ್ಷಿಸಲ್ಪಟ್ಟಿ ; ಬಯಸಲ್ಪಟ್ಟ. ೨. ಹಿತವಾದ ;: 

ಸುಖಕರವಾದ; ಪ್ರಿಯವಾದ: ಚಂದ್ರನಂತೆನ್ನ ಕಾವ್ಮದ ರಸಂ 

ಸುಮನಸರ್ಗೆ ಇಷ್ಟಮಾಗದೆ ಮಾಣದು (ಜೈ ಮಿ ಭಾ. ೧-೯). (ನಾ). 

೩. ಪ್ರೀತಿಪಾತ್ರ ; ಬೇಕಾದವನು : ನಂಟರಿಷ್ಟರೊಡನೆ ಕಲೆತು ಆವರು |!9 


| ತಾನಿಸ್ಟದೇವತೆಯ ಬೇಡಿಕೊಂಡಿರ್ದಡೆ (ಜೈ ಮಿ ಭಾ. ೩-೨೨); ಶ್ರೀಮ 
| ಜ್ಞಗನ್ನಾಥವಾಸರಾಯರವರ ಕುಲದೈವವೂ ಇಷ್ಟದೈನವೂ ಶ್ರೀ ಲಕ್ಷ್ಮೀ 


ನೃಸಿಂಹರೂಪವು (ಹಸಾರ. ೧-೧ ಟೀಕೆ). 
(ಸಂ. ಇಷ್ಟದೇವತಾ (ಇಷ್ಟ, * ದೇವತಾ)] 
ಇಷ್ಟದೈವ (ನಾ). - ಇಷ್ಟದೇವತೆ: ಇಂದುಧರನಿಷ್ಟದೈವಂ ತಂದೆ 
ಗುಣಾಂಭೋಧಿ ಕೇಶವಂ (ಸೌಇಇ, 2020, ೪೯-೪೩ ; 1076) ; ಉದಯ 


ಸುಖವಾಗಿ ಕಾಲಕಳೆದರು (ರೂಢಿ). ೪. ಬಯಕೆ; ಆಅ ಪೇಕ್ಷೆ: | ಕಾಲದೊಳೆದ್ದೊಲಿದಿಷ್ಟದೈನದ ಪದಗಳ ಪಾಡುವಂದದೊಳು (ಹದಿಬ. 
ಅನುಕೂಲಪವನನಿಂ ಜೀವನಿಷ್ಟದಿಂ. . . ಶಬ್ದದ್ರನ್ಮಂ ಜನಿಯಿಸುಗುಂ| | ೨-೧೫). [ಇಸ್ಟ * ದೈನ] 

(ಶಮದ.- ೨); ಇಸ್ಟಮಂ ಮಾಳ್ಬ ದೈವಂ ದಯಾಖ್ಯವೆನಿಕ್ಳು (ಮಂಗರಾ. ಇಷ್ಟಪಡು (ಕ್ರಿ). ಅಪೇಕ್ಷಿಸು; ಒಪ್ಪು; ಸಮ್ಮತಿಸು: ಅತನ ಜತೆಗೆ 
೮-೨೭). [ಸಂ.] 


| ಹೋಗಲು ನಾನು ಇಷ್ಟಪಡುವುದಿಲ್ಲ (ರೂಢಿ); ಅನನೇಕೋ ಈ ಹೆಣ್ಣನ್ನು 

ಇಷ್ಟ್ಯ (ಗು). ೧. ಹೋಮಮಾಡಲ್ಪಟ್ಟ; ಯ ಜ್ಞ ಮಾಡಲ್ಪ ಟ್ವ./15; ಮದುನೆಯಾಗಲು. ಇಷ್ಟಪಡುವುದಿಲ್ಲ (ರೂಢಿ). [ಇಷ್ಟ * ಪಡ್ಕು] 

(ನಾ). ೨. "ಯಜ್ಞಕರ್ಮ? (ಅಮರ. ಟೀಕೆ) : “ಇಷ್ಟಂ ಯಾಗಾರ್ಥ | | ಇಷ್ಟಪ್ಪಾಪ್ತಿ (ನಾ). ಬಯಸಿದ್ದರ ಲಾಭ; ಬಯಸಿದ್ದು ದೊರೆಯು 

ದೊಳ್‌ ? (ವಸ್ತುಕೋ. ೧೧-೪೩) ; ಇಷ್ಟವೆಂದರೆ ಅಗ್ನಿಹೋತ್ರಾದಿಗಳು | ವಿಕೆ: ಇಷ್ಟಪ್ರಾಪ್ತಿ ಅನಿಷ್ಟನಿವೃತ್ತಿ ಈ ಎರಡೂ ಸುಖಕ್ಕೆ ಕಾರಣವಾದ 

(ಬ್ರಹ್ಮಭಾ. ೪೩). (ಸಂ.] | | ವಿಷಯಗಳು (ರೂಢಿ). [ಇಷ್ಟ * ಪ್ರಾಪ್ತಿ] 
ಇಷ್ಟಕಾಚಯನ (ನಾ). ೧. ಇಟ್ಟಿಗೆಗಳನ್ನು ಸಂಗ್ರಹಿಸುವುದು, | | ಇಷ್ಟಫಲ (ನಾ). ಬಯಸಿದ ಫಲ; ಅಪೇಕ್ಷಿಸಿದ ಪ್ರಯೋಜನ; ವರ: 

—ರಾಶಿ ಹಾಕುವುದು; ಇಟ್ಟಿಗೆಗಳಿಂದ ವೇದಿಕೆಯನ್ನು ನಿರ್ಮಿಸು |20 ಕುಲದೇವತೆಯೆಂದು ಕೂರ್ತು ತಂತಮ್ಮಿಷ್ಟಫಲವ ಪಡೆವರೆನ್ನ್ನಿಂದ (ಹದಿಬ. 

ವುದು. ೨. ಇಟ್ಟಿಗೆಗಳ ರಾಶಿ; ಇಟ್ಟಿಗೆಗಳಿಂದ ರಚಿತವಾದ ಆವ | ೧-೪೧). (ಇಷ್ಟ, * ಫಲ] 

ರಣ ಅಥವಾ ವೇದಿಕೆ; ಯಜ್ಞವೇದಿಕೆ: ಅಧ್ವರೋಪಕ್ರಮಕೆ ವಿನುತ | ಇಷ್ಟಮಧುಕ (ನಾ). ಅತಿಮಧುರವೆಂಬ ಮೂಲಿಕೆ; ಜ್ಯೇಷ್ಠ 


ಸಂಕಲ್ಪಮಂ ಮಾಡಿ ರಚಿಸಿದರಿಷ್ಟಕಾಚಯನ ಮಂ ಕ್ರಮದೊಳು ಮಧು (ಕಿ). [ಆ ಸಂ. ಯಷ್ಟಿಮಧುಕ] 

(ಜೈಮಿಭಾ. ೩೩-೩೩). [ಸಂ. (ಇಷ್ಟ ಕಾ + ಚಯನ)] ಇಷ್ಟಯೋಗ (ನಾ). ಪ್ರಿಯರ ಅಥವಾ ಪ್ರಿಯವಾದ ವಸ್ತುವಿನ 
ಇಷ್ಟಕಾಪಥ (ನಾ). ಲಾಮಂಚದ ಬೇರು: “ಕರೇಬಾಳದ ಬೇರು? |25| ಸಮಾಗಮ: ಎನಿತಿಷ್ಟಯೋಗದೊಳ್‌ ಸುಖಮನಿತೆ ಮನೋದುಃಖ 

(ಗಂಗಾಮ. ೩೫). [ಸಂ.] | ಮದಜಗಲೈಯೊಳೆಂದಲ್ತೆ ನಿವೃತ್ತಿಯೊಳೆಸೆವರ್‌ ಸಜ್ಜನರ್‌ (ಚಂದ್ರ ಪು. 
ಇಷ್ಟಕಾರಿ (ನಾ). ಪ್ರಿಯವನ್ನುಂಟುಮಾಡುವವನು; ಬೇಕಾದ ೨-೩೮). [ಇಷ್ಟ * ಯೋಗ] 


ದ್ದನ್ನು ನಡಸಿಕೊಡುವವನು : “ಶ್ರೇಮಗೈ ವವನಿಷ್ಟಕಾರಿಯೆನಿಸಿಕ್ಕು ” | ಇಷ್ಟಲಿಂಗ (ನಾ). ೧. [ನೀಶ್ಸಿ] ದೀಹದ ಮೇಲೆ ಧರಿಸುವುದಕ್ಕಾಗಿ 


(ಮಂಗರಾ. ೬೮-೮). [ಆ ಸಂ. ಇಷ್ಟಕಾರಿನ್‌] ದೀಕ್ಷಾಕಾಲದಲ್ಲಿ ಗುರು ಕೊಡುವ ಲಿಂಗ: “ಶ್ರೀ ಗುರು ಶಿವದೀಕ್ಷೆಯಿಂ, 
ಇಷ್ಟಕೆ (ನಾ). ಇಟ್ಟಿಗೆ (8). [ಸಂ. ಇಷ್ಟಕಾ] 30, ದಿತ್ತುದೇ ಯಿಷ್ಟಲಿಂಗವೆನಿಸುವದು? (ವಿನೇಕ. ೧೨೩) ; ಲಿಂಗವು ಸ್ಥಾವರ, 
ಇಷ್ಟಗಂಧ (ನಾ). ೧. ಹಿತವಾದ ವಾಸನೆ; ಸುಗಂಧ. ೨. ಸುವಾ! ಇಷ್ಟ ಎಂದು ಎರಡು ವಿಧ (ಭಾರದ. ೨೪೯). "ಪ್ರಾಣಲಿಂಗ', "ಭಾವ 

ಸನೆಯುಳ್ಳ ವಸ್ತು. (ಇಷ್ಟ, * ಗಂಧ] | ಲಿಂಗ? ಪರಾ. ೨. [ವ್ಯಾಕ] ವಿಶೇಷ್ಯ ವಿಶೇಷಣಗಳಲ್ಲಿ ಪರಸ್ಪರ 
ಇಷ್ಟಗಂಧಾಧಿವಾಸ (ನಾ). ಮೈಗೆ ಸುಗಂಧವಸ್ತುವನ್ನು ಲೇಪಿಸಿ ಅನುಸಾರವಾದ ಲಿಂಗ: ನೆಲಸಿರ್ದ ವಿಶೇಷಣದಿಷ್ಟಲಿಂಗಮೆನಿಪುದು 

ಕೊಳ್ಳುವುದು: “ಅಂಗನಿಲೇಸನಂ ... ಇಷ್ಟ ಗಂಧಾಧಿವಾಸಮದು ನಿಶೇಷ್ಕಂ (ಶಮದ. ೧೫೬). (ಇಷ್ಟ, * ಲಿಂಗ) 
ಸಂಸ್ಕಾರಂ” (ವಸ್ತ್ರುಕೋ. ೭೬-೮). [ಇಷ್ಟಗಂಧ * ಅಧಿವಾಸ] 55 ಇಷ್ಟವಯಸ್ಯೆ (ನಾ). ನಚ್ಚಿನ ಗೆಳತಿ; ಪ್ರಿಯಸಖಿ: ಸವತಿಯರ್ಕ 
ಇಷ್ಟಗುಣಿ (ನಾ). ಬಯಸುವಂಥ ಗುಣವುಳ್ಳವಳು; ಪ್ರಿಯವಾದ, ಳೊಳಿಸ್ಟವಯಸ್ಕೆಯಂದದಿಂದಿರು (ಶಾಕುಂತ. ೫೬-೯೬). 

ಹಿತವಾದ ಗುಣಗಳುಳ್ಳ ವಳು : ಇಷ್ಟಗುಣಿಯರೆಣ್ಣರು ಮತ್ತೆ ರಾಣಿಯ | | (ಸಂ. ಇಷ್ಟವಯಸ್ಕಾ] 

ರಷ್ಟೈಶ್ವರ್ಯ ಲಕ್ಷ್ಮಿಯರು (ಹದಿಬ. ೧-೧೫). (ಸಂ. ಇಷ್ಟಗುಣಾ] | | ಇಷ್ಟವರಣ (ನಾ). ತನಗೆ ಬೇಕಾದುದನ್ನು ಆಯುವಿಕೆ; ಚುನಾ 
ಇಷ್ಟಗೋಷ್ಠಿ (ನಾ). ೧. ಬೇಕಾದವರ ಸಹವಾಸ; ಪ್ರೀತಿಪಾತ್ರರ ವಣೆ: ಅದು ಮುಖ್ಯವಾಗಿ ಪ್ರಜೆಗಳು ಸ್ವತಂತ್ರವಾಗಿ ನಡೆಸುವ ಇಷ್ಟ 


ಕೂಟ, ೨. ಪ್ರೀತಿಪಾತ್ರರ ಅಥವಾ ಬೇಕಾದವರ ಸಹವಾಸದ |೪| ವರಣ ಅಥವಾ ಚುನಾವಣೆ (ಎಲೆಕ್ಷನ್‌) (ರಾಜ್ಯಶಾ. ೫೨). 

ಲ್ಲಿರುವವನು : ನಿಮ್ಮಂಥಾ ಬ್ರಾಹ್ಮಣರೊಡನೆ ಇಷ್ಟಗೋಷ್ಠಿಗಳಾಗಿರುವ [ಇಷ್ಟ * ವರಣ] 

ಭಾಗ್ಯವು ಎಂದಿಗಾಗುವುದೊ (ಕೃವಾನಿ. ೭). [ಇಷ್ಟ * ಗೋಷ್ಠಿ] | ಇಷ್ಟನಿಯೋಗ (ನಾ). ಪ್ರೀತಿಪಾತ್ರರಾದವರ ಅಗಲಿಕೆ; ಪ್ರಿಯ 
ಇಷ್ಟತ್ವ (ನಾ). [ತತ್ತ್ವಶಾ] ಎಲ್ಲ ವಸ್ತುಗಳಲ್ಲಿಯೂ ಇರುವ ಐದು | ವಸ್ತುವನ್ನು ಕಳೆದುಕೊಳ್ಳುವುದು: ಸಮನಿಸಿದನಿಷ್ಟಸಂಯೋಗಮ 

ಧರ್ಮಗಳಲ್ಲಿ ಒಂದು: ಲೋಕದಲ್ಲಿ ಸಮಸ್ತ ವಸ್ತುಗಳಲ್ಲೂ ಅಸ್ತಿತ್ವ, ನಿಷ್ಟನಿಯೋಗಮಂ ಚತುರ್ಗತಿಗಳೊಳಂ ಭ್ರಮಿಯಿಸಿ ಕೈಕೊಳ್ಳುಂ ತಾನೆ 

ಪ್ರಕಾಶ, ಇಷ್ಟತ್ವ, ನಾಮ, ರೂಪ - ಈ ಐದು ಅಂಶಗಳು ವ್ಯವಹರಿ |*5 ಮತ್ತೆ ನೆರಮಿಲ್ಲ ದೇಹಿಗಿಂತೇಕತ್ವಂ (ಮಲ್ಲಿಪು. ೧೪-೬೭). 

ಸಲ್ಪಡುವುವು (ಹಿಂದಸಾ. ೨೨೫). [ಸಂ.] [ಇಷ್ಟ * ವಿಯೋಗ) 


ಇಷ್ಟವಿರಹ ಆಂಲೆ 

ಇಷ್ಟವಿರಹ (ನಾ). - ಇಷ್ಟವಿಯೋಗೆ: ಇಷ್ಟವಿರಹಕೆ ಮಿಗಿಲ್‌ ಸಂಕ 
ಟದ ಶಿಕ್ಷೆಯಂ ಸೃಜಿಸಬಲ್ಲನೆ ನರಕಶಿಕ್ಟಾಚಾರ್ಕ್ಯನಾದೊಡಂ (ಶ್ರೀರಾಮಾ. 
೧೬೩-೩೧೮). [ಇಷ್ಟ * ವಿರಹ] 

ಇಷ್ಟಸಿದ್ಧಿ (ನಾ). ಬಯಸಿದ್ದು ಕೈಗೂಡುವಿಕೆ; ಮನೋರಥವು ನೆರ| 
ವೇರುವುದು : ಜನಮಂಗೀಕರಿಪುದು ನೆಟ್ಟನೆ... ಇಷ್ಟಸಿದ್ಧಿ ಗಳ್‌ ನೆಲಸಿ 
ನಿಂದ ಕಾರಣದೆ ಶಬ್ದಮಣಿದರ್ಪಣಮಂ (ಶಮದ. ನ. ೭); ನಿಮ್ಮಿಷ್ಟ 
ಸಿದ್ಧಿಯ ಬೆಳಸು ಫಲವಾಯ್ತೇಕೆ ನೋವಿನ್ನು (ಕುವ್ಯಾದ್ರೋ. ೭-೧೪); 
ಆ ತಾಯಿ ಬಂದಿಸ್ಟಸಿದ್ಧಿಯಂ ಕೊಡೆ ಪಡೆದನು (ವೀಕೈಪು. ೮-೭-೨೭). 

[ಇಷ್ಟ + ಸಿದ್ಧಿ) 

ಇಷ್ಟ ಪೂರ್ತ (ನಾ). ಇಷ್ಟ ಕರ್ಮ ಮತ್ತು ಪೂರ್ತಕರ್ಮ. 
ಐ ಇಷ್ಟಕರ್ಮವೆಂದರೆ ಯಜ್ಞ ಯಾಗಾದಿಗಳು, ಪೂರ್ತಕರ್ಮ 
ವೆಂದರೆ ಕೆಕೆ, ಕಟ್ಟಿ, ಬಾವಿ, ತೋಪು ಮುಂತಾದುವುಗಳ ರಚ 
ನೆಯ ರೂಪವಾದ ಧರ್ಮಕಾರ್ಯ: ಯಿಷ್ಕಾಪೂರ್ತಫಲಂ (ಎಇ. 1೪, 
೩೧೭-೨೩ ; 1075). [ಸಂ.3 

ಇಷ್ಟಾ ಪೂರ್ತಿ (ನಾ). ಎ ಇಷ್ಟಸಿದ್ಧಿ : ಅವನಂತೂ ಇಷ್ಟಾಪೂರ್ತಿಯಾಗಿ 
ನಲಿಯುತ್ತಿದ್ದಾನೆ (ರೂಢಿ). (ಸಂ. (ಇಷ್ಟ * ಪೂರ್ತಿ)) 

ಇಷ್ಟಾರ್ಥ (ನಾ). ಬೇಡಿದ ಫಲ; ಅಪೇಕ್ಷಿಸಿದ ಪ್ರಯೋಜನ; ಬಯ 
ಸಿದ್ದು: ಇಂದ್ರಾದಿಗಳನವರ್‌ ಮುದದೊಳಿಷ್ಟಾರ್ಥಮಂ ಸಲಿಸಿದರ್‌ 
(ಚೈ ನಿಭಾ. ೫-೪೭); ಇಸ್ಟಾರ್ಥಮಂ ಸಂಪಾದಿಸಲ್ಕೆ ಪೂಣ್ಣೆಡೆಯೊಳನಿಷ್ಟ 
ಮಾದರ್ಥಂ ಲಭಿಸಿತೆಂದು ಪೇಟ್ವುದುಂ ನಿಷಮಾಲಂಕಾರಂ (ಅಪ್ರತಿ. 
೮೬-೧೨) ; ಅವನ ಇಷ್ಟಾರ್ಥ ಕೈಗೂಡಿತು (ರೂಢಿ. [ಇಷ್ಟ * ಆರ್ಥ] 

ಇಷ್ಟಾರ್ಥಕರ (ಗು). ಬಯಸಿದ್ದನ್ನು ಉಂಟುಮಾಡುವ, ಕೈಗೂ 
ಡಿಸುವ: ಸಿದ್ಧಂ ನಮಾದ್ಯಕ್ಷರಂಗಳನಿಷ್ಟಾರ್ಥಕರಂಗಳಂ (ಸುಕುಮಾ. 
೨-೫೭). [ಸಂ.] 

ಇಷ್ಟಾರ್ಥಗೊಡಿಸು (ಕ್ರಿ). ಬಯಸಿದ್ದನ್ನು ಕೊಡಿಸು: ಭುವನದ ಬಡ 
ನರ ಬಿನ್ನಹವನು ತಂದವನೀಶ್ವರರಿಗೆ ಪೇಳಿ ತವಕದೆ ಕಾಣಿಸಿ ಯಿಷ್ಟಾರ್ಥ 
ಗೊಡಿಸುತಿರ್ಪವರ ಕೇರಿಗಳೊಪ್ಪುತಿಹುವು (ಕಂನವಿ ೬-೪೬). 

(ಇಷ್ಟಾರ್ಥ + ಕೊಡಿಸು] 

ಇಷ್ಟಾರ್ಥಪ್ರಕಟನ (ನಾ). ಮನಸ್ಸಿನ ಅಭಿಪ್ರಾಯವನ್ನು ಹೊರ 
ಗೆಡಹುವುದು: ಪ್ರಕರಣದಿಂ ಶಬ್ದಾಂತರದ ಕೂಟದಿಂದಭಿನಯಂಗಳಿಂ 
ದಿಷ್ಟಾರ್ಥಪ್ರಕಟನಮಕ್ಕುಮನೇಕ ಪ್ರಕಾರಮರ್ಥಂ ಪದಕ್ಕೆ ಸಂಭವಿಸು 
ವೊಡಂ (ಕಾವ್ಯಾವ. ೪೩೧). [ಇಷ್ಟಾರ್ಥ + ಪ್ರಕಟನ] 

ಇಷ್ಟಾರ್ಥಸಿದ್ಧಿ (ನಾ). ಬಯಕೆ ಈಡೇರುವುದು: ಅರಸುಗಳಿಗಾದರೋ 
ಇಷ್ಟಾರ್ಥಸಿದ್ಧಿಯ ಸಂಗಡಲೇ ದುಃಖ ತೊಡಗಿರುವುದು (ಶಾಕುಂತ. 
೬೨-೨೪), [ಇಷ್ಟಾರ್ಥ * ಸಿದ್ಧಿ] 

ಇಷ್ಟಾಲಾಪ (ನಾ). ಪ್ರೀತಿಯ ಮಾತು, ಸಂಭಾಷಣೆ: ದೈವವು | 
ಅನುಕೂಲವಾದರೆ ಶ್ರೇಯಸ್ಸಿನ ಮೇಲೆ ಶ್ರೇಯಸ್ಸು ಎಂದು ಇಷ್ಟಾ ಲಾಪ 
ಗಳನಾಡಿಕೊಳುತ ಶುಕನಾಸನ ಕೈಯ ಹಿಡಿದುಕೊಂಡು (ವಚಕಾ ೫). 

[ಇಷ್ಟ + ಆಲಾಪ] ॥ 

ಇಷ್ಟಾವಾಷ್ತಿ (ನಾ). ಇಷ್ಟಾರ್ಥವನ್ನು ಪಡೆಯುವುದು; ಬಯಕೆ |4| 
ಈಡೇರುವಿಕೆ: ಮುನ್ನಂ ನೆರಪಿದ ಸುಕೃತಂ ಪಕ್ವಮಾದಲ್ಲದಂದಾವುದು | 
ಮಿಷ್ಟಾವಾಪ್ತಿಯಿಲ್ಲ (ಪುಷ್ಪಪು. ೩-೧೦೧). [ಇಷ್ಟ ಅವಾಶ್ತಿ] | 

ಇಷ್ಟಿ (ನಾ). ೧. ಯಾಗ; ಯಜ್ಞ. ೨. ಪೂಜೆ: ಇಷ್ಟಿಯೆಂದರೆ; ! 
ಸೂಜೆಯಾ ಪೂಜೆಯಲ್ಲಿ ಮನ ನಟ್ಟಹುದೆ ಇಷ್ಟವು (ಲಶಿಚಿಂ. ೪೯-೪). | 
೩. ಮನಸ್ಸಿನ ಇಚ್ಛೆ ; ಬಯಕೆ; ಕೋರಿಕೆ: “ಇಸ್ವಿ ಮಖೇಚ್ಛಾ |45| 
ವಚನಂ” (ವಸ್ತುಕೋ. ೧೩೦-೭೨). [ಸಂ.] 


30 


ಮಾ 
ಶು ಬ 
ಟಾ ೦ 


| 
4) 


| | 


| 
a 


ಇಸಕೆಯ್ಯ 


ಇಸ್ಟಿಕೆ (ನಾ). ಇಟ್ಟಿಗೆ (ದಕ. 8). [ಸಂ. ಇಷ್ಟಿ ಕಾ] 

ಇಷ್ಟು, ಈಟ್ಟು (ನಾ). ೧. ಈ ಪರಿಮಾಣ; ಈ ಅಳತೆ: ಯಿಂತೀ 
ಯಿಷ್ಟಜ ಕ್ರಿಯಲ್ಲಿ ಸಂತತ ವ್ರತವಿರಬೇಕು (ಎಲೇಶ್ವ. ೮೧); ಧಾರೆಣ್ಣಿ 
ಗಾಣಕ್ಕರಸೊಲೆಗೆ ಮೇಟಿಗೊಳಗ ಇಷ್ಟುವನೂ . . . ಕೊಟ್ಟರು (ಸೌಇಇ. 
IX-i, ೩೮೭-೨೧ ; 1297); ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬಾಸೆ 
(ಪುರಂದ. ೨-೧೫೧-೩); ಇಸ್ಟ ನೀ ಕೀರ್ತಿಸಲಾತನ ಮೇಲೊಂದು ಕಷ್ಟವ 
ನೆನೆದು ಪೂಸರಳ ವೃಷ್ಟಿಯ ತೋಜುನೆ (ಮೋಹತ. ೬-೧೨). (ಗು). 
೨. ಕೊಂಚ; ತುಸು; ಸ್ವಲ್ಪ: ಸಕಲ ಲಕ್ಷಣವು ವಸ್ತುಕಕೆ ವರ್ಣಕ 
ಕಿಷ್ಟು ವಿಕಳವಾದರು ದೋಷವಿಲ್ಲ (ಭರಚ. ೧-೯). ಈಟ್ಟು : ೧, ಡೊಡ್ಡ 
ವಿರಲಿಲ್ಲ ಅವು ಈಟು ಈಟು (ಗಂಗಾತ. ೨೮-೧೩) ; ಏಳೊನ್ನಿನ ಸೀರೆ ನೆರಿ 
ಗ್ಯಾಳೆ- ಅಕ್ಕಯ್ಯ ಯಾರುಡಿಸಿದರೇಳೆ ನನಗೀಟ (ಗೌರ ಪ. ೧೭-೨); 
ಯಾರು ಎಂದು ಕೇಳಿದ್ದಕ್ಕೇ ಈಟಿಲ್ಲಾ ಸಿಟ್ಟು ಮಾಡ್ಬೇಕೆ (ದೇಶಧು. ೧೯); 
ಒಂದು ಈಟ ನಿಬ್ಲರಿ (ಬಾಬಲ. ೧೯). 

ಈಟೊಂದು - ಇಷ್ಟೊಂದು: ಈಸ್ವಾಮಿ ಎದುರಿದ್ದಾಗಲೇ 
ಈಟೊಂದು ದಿಮಾಕು ನಡೆಸ್ತಾನಲ್ಲ(ಮರಳಿ. ೧೪). ಈಟೀಟ: (ದ್ವಿರುಕ್ತಿ) 
ಕ್ರಿಮಿ- ಕೀಟ ತುಂಬಿ ಈಟೀಟು ತುಂಬಿ ದನಿಮಾಟು ತುಂಬಿ ತುಂಬಿ 
(ಗಂಗಾತ. ೧೦೮-೧೩). ಇಷ್ಟರು ಎ ಇಷ್ಟು ಜನ, ಮಂದಿ: ಪುಂಸ್ತ್ರೀ 
ಬಹುವಚನದಲ್ಲಿ ಅಷ್ಟರು, ಇಷ್ಟರು ಎಂಬ ಕಾರಕರೂಪಗಳನ್ನು ಉಪ 
ಯೋಗಿಸುವುದುಂಟು (ಮಧ್ಯಮ. ೪೬). ಇಷ್ಟಷ್ಟು ಎ ಈ ಪರಿಮಾಣ, 
—ಆ ಪರಿಮಾಣ ಎಂದು ಹೇಳುವಷ್ಟು: ಆವನ ಕಷ್ಟ ಇಸ್ಪಷ್ಟಲ್ಲ 
(ರೂಢಿ). ಇಷ್ಟಿಷ್ಟು (ದ್ವಿರುಕ್ತಿ): ಸೃಷ್ಟೀಶ ಪುರಂದರವಿಟ್ಕಲರಾಯನೆ 
ಇಷ್ಟಿಷ್ಟು ಬೆಣ್ಣೆಯ ಕೊಟ್ಟೀನೊ ರಂಗಯ್ಯ (ಪುರಂ ದ. ೨-೧೧೦-೩); 
ಇಂಥಿಂಥ ಇಷ್ಟಿಷ್ಟು ಕೆಲಸಗಳನ್ನು ಮಾಡಬೇಕು (ಮುಂಬಯಿ. ೩-೮೮) ; 
ಅವರಿಗೆಲ್ಲಾ ಇಷ್ಟಿಷ್ಟು ಕೊಡಬೇಕು (ರೂಢಿ). ಇಷ್ಟರಲ್ಲಿ- ಇನ್ನು 
ಸ್ವಲ್ಪವೇ ಹೊತ್ತಿನಲ್ಲಿ: ಇಷ್ಟರಲ್ಲೇ ಆವನು ಇಲ್ಲಿ ಬರುತ್ತಾನೆ (ರೂಢಿ). 
[ಈಸ್ಕು * -ಟು ?] 

ಇಷ್ಟೆ (ನಾ). ಪ್ರಿಯಳು ; ಪ್ರೀತಿಪಾತ್ರಳು: “ಇಷ್ಟೆ - ಪ್ರಾಣಕಾಂತಳ್‌” 
(ಧನಂಜ, ಟೀಕೆ). (ಆ ಸಂ. ಇಸ್ವಾ] 

ಇಷ್ಟಾಕಾರ (ನಾ). ಬಾಣದ ಆಕಾರ; ಅಂಬಿನ ಆಕಾರ: ನಾಲ್ಕು 
ಇಸ್ರಾ ಕಾರಪರ್ವತಂಗಳುಂ ಸಹಸ್ರ ಯೋಜನ ವಿಸ್ತಾರಂಗಳುಂ (ತತ್ತ್ವಪ್ರ. 

(ಇಸು + ಆಕಾರೃ]' 

ಇಷ್ಟಾಸ (ನಾ). ೧. ಬಾಣವನ್ನು ಬಿಡುವ ಸಾಧನ; ಬಿಲ್ಲು : 
“ ಆಸ್ತ್ರಂ, ಧನುಃ, ಇಷ್ಟಾಸ8... ದ್ರುಣಾ “ಈ ಬಿಲ್ಲು” (ಹಲಾಯು. 
೩೬-೩೧೦). ೨. ಬಾಣವನ್ನು ಬಿಡುವವನು ; ಬಿಲ್ಲುಗಾರ. [ಸಂ.] 

ಇಸಂ, ಇಸಮು (ನಾ). ೧. ಆಸಾಮಿ; ವ್ಯಕ್ತಿ: ಪಾನೆಲ್‌ ಕಡೆಗೆ ಕೈ 
ಬೀಸುತ್ತಾ “ಈತನೇ ಆ ಇಸಂ” ಎಂದು ಹೇಳಿದ (ತಾಯಿ. ೭೨); 
ದಡೂತಿಯಾಗಿದ್ದಾನೆ ಇಸಂ (ರೂಢಿ). ಇಸಮು: ೧. ಬೇರೆ ಆಳನ್ನು 
ಒದಗಿಸಿ ಇಸಮು ಭರ್ತಿಯಾಗುವಂತೆ ನಿಯಾಮಕವಾಗಿತ್ತು (ಮಹಾವಂ. 
11, ೩೦); ನಿನ್ನ ಭಾವ ಸಾಮಾನ್ಯ ಇಸಮು ಅಲ್ಲ (ಮನೆಬೆ. ೪). 
೨. ಬಾಬು; ಅಂಶ; ವಿಷಯ (ಮೈಗಜೆ. 1೪, ೭೭೨). 

ಇಸಂವಾರ್‌, ಇಸಂವಾರು - ೧, ಹೆಸರುಗಳ ಅನುಕ್ರಮದಲ್ಲಿ. 
೨. ಖಾತೆ ಅಥವಾ ಬಾಬಿನ ಮೇರೆಗೆ (ಮೈಗೆಜೆ. 1೪, ೭೭೨). 
[*- ಮರಾ, ಇಸಮ್‌ ; ಅರ. ಇಸ್ಮ್‌) 

ಇಸಂಗೋಲು "ಇಸಬುಗೋಲು' ನೋ. 

ಇಸಕಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ ಇಸಕಯ್ಯ (ಎಕ. ೫, 
೫೩ ; 1050). [?) 


೧೫೦). 


ಹ 


೬ ಇಂ ಊನ 


ಇಸಕೊಳ್ಳು ಳ೦೯ 


ಇಸಕೊಳ್ಳು "ಈಸ್ಕು' ಚ | | 
ಇಸಗೊಳ್ಳು " ಈಸು? ಪ ಪರ | 
ಇಸದಿ (ನಾ). ಒಂದು ಚ (?): ಶ್ರೀಕವಿಲರ ಮಗಳ್ನಿರ್‌ ಸರ್ವ | 
ಸಜರ ಇಸದಿಗಳ್ಗೆ ಕೊಟ್ಟೊದು ವಸ ಕೊಟ್ಟೊದು ಪೂರ್ವಸಾಲೆ 
(ಎಕ. 111, ಶಿಕಾರಿ. ೪೫-೬೩; 890). [2] 5 
ಇಸಬಗೋಲು "ಇಸಬುಗೋಲು? ನೋ. 
ಇಸಬು, ಇಸುಬು (ನಾ). ಒಂದು ಬಗೆಯ ಚರ್ಮರೋಗ : ಸಣ್ಣ | 
ಮಕ್ಕಳಿಗೆ ಹಲ್ಲು ಬರುವಾಗ್ಗೆ, ಜಂತಿನ ಉಪದ್ರ ನವಾವಾಗ್ಗೆ ಇಲ್ಲವೆ 
ತಾಯಿಯ ಹಾಲು ಕೆಟ್ಟಾಗ್ಗೆ ಇಸಬು ಹುಟ್ಟು ಶ್ವವುದುಂಟು (ಗೃ ಹವೈ. ೬೪); 
ಕಜ್ಜಿ, ತಿಮರು, ಇಸಬು, ಗಜಕರ್ಣ-- ಹು ರೋಗಗಳು ಆಗುವನಲ್ಲಿದೆ | 
(ಕೃಷಿಪ್ರ. ೨೬೯). ಇಸುಬು: ಮತ್ತರಾಣಿಯಂ ಸಮೂಲವಂ ಸುಟ್ಟ | 
ಬೂದಿ, ಬಿಳಿಯ ಸಜ್ಜರಸ, ಗೇರಹರಳ ಸುಟ್ಟಿ ಬೂದಿ, ಇಷ್ಟನ್ನೂ ಪುಡಿ | 
ಮಾಡಿ, ಉಮ್ಮತ್ತದ ಸೊಪ್ಪಿನ ರಸ, ಹಸ ಸೊಪ್ಪಿ ನ ರಸ, pS | 
| 
i 
i 
| 
| 


ಮರ್ದಿಸಿ, ನೆಳಲಲ್ಲಿ ಇಕ್ಕಿ ಒಣಗಿಸಿ, ಹಸುವಿನ ಚಣ್ಣ ಯಲ್ಲಿ ಮರ್ದಿಸಿ 
ಇಕ್ಕಲು ಇಸುಬಿನ ಹುಣ್ಣು ಮಾಣ್ಗುಂ (ವಿವೈನಿ. ೬೧). 
(ಪ್ರಾ. ವಿಸಪ್ಪ (ಆ ಸೆಂ. ವಿಸರ್ಪ). / ಮರಾ. ಇಸಪ, ಇಸಬ] 
ಇಸಬುಗೋಲು, ಇಸಂಗೋಲು, ಇಸಬಗೋಲು (ನಾ). ಒಂದು 
ಬಗೆಯ ಔಷಧಿ ಗಿಡದ ಬೀಜ. ಔ ಇದು ಹಿಂದೆ ಪರ್ಷಿಯಾ 
ದೇಶದಲ್ಲಿ ಬೆಳೆಯುತ್ತಿದ್ದು, ಈಗ ಔಷಧಿಗಾಗಿ ಹಿಂದುಸ್ಥಾನ 
ದಲ್ಲಿ ಹೇರಳವಾಗಿ ಬೆಳೆಸಲ್ಪಡುತ್ತದೆ. ಇದು ವಾರ್ಷಿಕ ಪೈರು. [2 
ಇಸಂಗೋಲು (ಮೈಔಗಿ. ೬೨-೧೨೬೬). ಇಸಬಗೋಲು : ಮಕ್ಕಳ 
ಆಮಶಂಖೆ (ಸಿಂಬಳ ಹೊರೆಕಡೆ)ಗೆ-... ಅರ್ಧತೊಲೆ ಇಸಬಗೋಲನ್ನು | 
ಎರಡು ತೊಲೆ ನೀರಲ್ಲಿ ನೆನೆಹಾಕಿ ಅದು ನೆನೆದು ಕೂಡಿಕೊಂಡಮೇಲೆ : 
ಅರ್ಧ ತೊಲೆ ಕಲ್ಲುಸಕ್ಕರೆ ಪುಡಿ ಬೆರೆಸಿ ಕೊಡುವುದು (ಮನೆಮ. ೧೪). 
[ಅನ್ಯದೇ. ತನಿ. ಇಸಬಗೋಲ್‌ ; ತೆಲು. ಇಸಬ್ಬೋಲು. / ಮರಾ. | 
ಇಸಬ್‌ಗೋಲ್‌ ; ಪಾರ. ಇಸ್ಟ್‌ ಷೂಲ್‌ ; ಹಿಂ. ಇಸಬ್‌ಗೋಲ್‌] | 


15 


25 


ಇಸಮು "ಇಸಂ' ನೋ. 
ಇಸವಿ, ಇಸ್ವಿ (ನಾ). ಕ್ಲೆಸ್ತೆ ಶಕದ ವರ್ಷ : ೧೮೧೨ ನೆ ಇಸವಿ (ಮೈಆರ. | 
೧೯೩೪, ೫೨-೧೮ ; 1812) ; ಮುಖ್ಯವಾದ ಅಂಶಗಳನ್ನು, ಘಟನೆಗಳನ್ನು, | 
ಇಸವಿಗಳನ್ನು, .. . ಸೂಚಿಸಬಹುದು (ಶಿಕ್ಷದ. ೨೮೯); ೧೮೪೯ನೇ ಹ 
ಇಸವಿ ೧ನೇ ಆಕ್ಸಿ ಪ್ರಕಾರ (ಗ್ರಾಮಾಕ. ೨). ಇಸ್ವಿ (ಮೈಗೆಜೆ. 1೪, ೩೭; | 
ಕೈಸ್‌ಗೆ. ೫೫೦). [— ಅರ. ಜಾ) ' | 
ಇಸನಿಸನ್‌ (ನಾ). (ಉಕ). - ಇಸವಿ: ಈ ಶಕಕ್ಕೆ (ಕ್ರಿಸ್ತಶಕ) ನಮ್ಮ | | 
ದೇಶದಲ್ಲಿ ಇಸವಿಸನ್‌ (ಯೇಸುವಿನ ವರ್ಷ ತನು ಸಾ | 
೫-೨೭). (4 ಮರಾ. ಇಸವೀಸನ್‌ ; ಹಿಂ. ಈಸಮೀಸನ್‌] | 
ಇಸ್ಕಿ, ಇಸ್ಸಿ (ನಾ). (ಮಕ್ಕಳ ಮಾತಿನಲ್ಲಿ) ಹೇಸಿಗೆ; ಮಲ: 
ಹುಸಿಯ ಪೇಳ್ವುದರಿಂದ ಹಸಿದು ಸಾನುದು ಲೇಸು ಹುಸಿದು ಹಲಿ 
ವನ ಬದುಕಿಂದ ಹಂದಿಯ ಇಸಿಯು ಲೇಸೆಂದ (ಸರ್ವಜ್ಞ. ೧೧೮೧). 
ಇಸ್ಟ: ಮನೆಯ ಮುಂದುಗಡೆ ಯಾವುದೋ ಮಗು ಇಸ್ಸಿ ಮಾಡಿತ್ತು 
(ರಂಗವ. ೩೦). 
ಇಸ್ಮಿ "ಇಸ್ಸೀ' ನೋ. 
ಇಸಿಕೊಳ್‌ "ಈಸ್ಕು' ಪರಾ. 
ಇಸಿಸು (ಕ್ರಿ). ಬಾಣಪ್ರಯೋಗಮಾಡಿಸು ; ಅಂಬಿನಿಂದ ಹೊಡೆ 
ಯಿಸು: ಭಾಯಾಲಕ್ಷ್ಮ ಮನೊಡ್ಡಿ ಯುಮಾಯದ ನೀರೊಳಗೆ ತನ್ನನಡ 
ಸಿದ ನೆಗಟಂ ಬಾಯಲಿಪವಿನಮಿಸಿಸಿಯುಮರೆ ಹೋ ಯಜ ಬಾಪೆಂದು | ಟಿ 
ಹರಿಗನಂ ಗುರು ಪೊಗಟ್ಲಿಂ (ಪಂಪಭಾ. ೨-೬೦). [ಇಸ್ಸು * -ಇಸ್ಕು] 


35 


| 
| 
| 
| 
ಗೆ 
| 
[ 


[< ಸಂ. ನಿಷಾ. / ಮರಾ. ಇಶೀ] [| 


ಇಸುಗೆ 


ಇಸು, (ಕ್ರಿ). ಎಚ್ಚ (ಭೂತಕೃ) ೧. ಬಾಣಪ್ರಯೋಗಮಾಡು; 
ಅಂಬನ್ನು ಎಸೆ: “ಇಸು - ಶರವಿಮೋಚನೇ  (ಶಮಧಾ) ; ಅನೆ 
ಯೂರ್‌ ತಾಗಿ ಎಚ್ಚು ಎಆದು ಅನೆಯಾ . , . ಕಾದು ಸತ್ತ (ಎಕ. ೫, 
ಶ್ರೀನಿವಾ. ೩೦-೧೧ ; 800) ; ಇವರಾ ಬಲದಿನಗಲ್ಹರನೆಚ್ಚಾ ಶ್ರಿರೋಕಮಂ 
ಕಂತು ಬಸಕೆ ಬರಿಸುವಂ (ಕವಿರಾ. ೩-೧೨೨); ಪುಂಖಾನುಪುಂಖಮಿಸುತ್ತಿ 
ರ್ಪೆಡೆಯೊಳ್‌ (ಆದಿಪು. ೧೩-೬೧); ಮಾನರೆಪತಾಕೆನ ರೆಥವ ಹಿಂದಕೆ ಮುರಿ 
ಯಲಿಸುವೆನು (ಕುವ್ಯಾಭೀ. ೧-೪೧) ; ಬೇಡರ ಬಿಲ್ಲೋಲಿಂದಲಿಸುವ 
ಕೈಮಾಡವ ಕಂಡು (ಮೋಹತ. ೧೯-೩೧). ೨. ಅದುಮು; ಒತ್ತು: 
ಶರಣನ ಪಾದಮಂ ಪಿಡಿದು ಸುರಥೇನುವಿನ ಪಯೋಧರಮನಿಸುವಂತೆ 
ಉಂಗುಟಿದ ಮೊನೆಯನಿಸಲೊಡಂ ., . ಹಾಲಹಳ್ಳ ವೋಲಗದ ನಡುವೆ 
ಮಡುಗಟ್ಟಿ ಪರಿದು ಪೊಜಸೂಸೆ (ಬಸರ. ೧೦-೬೬). ೩. ಜೀರ್ಕೊಳನವೆ 
ಯಿಂದ ಪೀಚು, ಎಸೆ ಸೂಸು: ಬೆಳ್ಳಿಜೀರ್ಕೊಳವಿಯಿಂದೆಚ್ಚ 
ನೀರೆಂದು ಕೆಂದಳವನೊಡ್ಡೆ ( ಪದ್ಮರಾ. ೮-೪೬). "ಎಸು? ಪರಾ. 

(ದೇ. ॥ ತಮಿ. ಎಯ್‌, ಏಟು; ಮಲ. ತುಳು. 
ತೆಲು. ಎಗುಚು] 

ಇಸ್ಕು "ಈಸ್ಕು' ನೋ. 

-ಇಸ್ಕು (ಪ್ರ). ೧. ಪ್ರೇರಣಾರ್ಥದಲ್ಲಿ ಧಾತುಗಳ ಮೇಲೆ ಹತ್ತುವ 
ಪ್ರತ್ಯಯ : “ಧಾತುಗಿಸು ಕನ್ನಡಕ್ಕಾ ಹೇತುವಿನೊಳ್‌ ಸ್ವಪರಕರ್ತ್ಯೃ 
ವೊಳ್‌ ೨ (ಶಮದ. ೨೩೧) ; ಪೊಲೆಕೇಸಿ ಅರಸರ... ಮಾಡಿಸಿದ ದೇಗುಲ 
(ಎಕೆ. ೪11, ಶಿಕಾರಿ. ೧೦-೩ ; 640) ; ದೋಸಮೇನಾನುಂ ಸ್ವಲ್ಪಮಾ 
ದೊಡಂ ಮಾಸಿಸಿರ್ಕುಮಣಂ ಕೃತಿನಧುವಂ ಪೇಸಡೆ ದುರ್ಜನದೊಳಾದ 
ಪರಿಚಯಂ ಮಾಸಿಸಿ ಕೆಡಿಸುವವೊಲೊಪ್ಪು ನ ಕುಲವಧುವಂ (ಕವಿರಾ. 
೧-೧೧೧) ; ಇನಿತಾನುಂ ವಸ್ತುನಂ ತಾಂ ತರಿಸಿದನಧಿಕ ಪ್ರೀತಿಯಿಂ ವಜ್ರ 
ದಂತಂ (ಆಪು. ೪-೫೪). ೨. ಸ್ವಯಂಕರ್ಸ್ವೃಕವಾದ ಕಡೆಗಳಲ್ಲಿಯೂ 
ಕನ್ನಡ, ತದ್ಭವ, ಸಂಸ್ಕೃತ, ಅನ ದೇಶ್ಯ ಶಬ್ದಗಳ ನಾಮವಾಚ 
ಬಳಕೆಯಾಗಿದೆ. ಉದಾ :-ಅಚ್ಚರಿಸು, ಕಳವಳಿ pi bi 
ಮಿಸು, ತಡವಡಿಸು, ಭಾವಿಸು, ಭ್ರಾಂತಿಸು, ಮಚ್ಚರಿಸು : ಸಾಧಿಸಿ 
ಸ್ವರ್ಗಲೋಕ ಸುಖಚಿತ್ತಂ (ಎಕ. 11, ೧೦೬-೪ ; 700) ; ದೇವರನರ್ಚಿಸಿ 
ನಂದೀಶ್ವರಂಗೆಯ್ದೆ ಬಂದಿಸಿ (ವಡ್ಡಾರಾ. ೧೧೦-೧೮) ; ಭರತ ತ್ರಿಖಂಡ 
ದೋೊಳ್‌ ಪಸರಿಸು ನಿನ್ನ ಗೋಸಣೆಯಂ (ಪಂರಾಮಾ. ೯-೧೬೭). [?) 

ಇಸು (ನಾ). ಬಾಣ; ಅಂಬು: ಇಸುಗಳ ಮಳೆಗಳ ಕೋಪಾಟೋಪ 
ದಿಂದೆಸೆಯಲಂಬರ ತುಂಬುವಂತೆ (ಜ್ಞಾನಚ. ೩೭-೨೫). [ಆ ಸಂ. ಇಷು] 

-ಇಸ್ಕು (ಪ್ರ). ಧಾತುಗಳಿಂದ ನಾಮವಾಚಕಗಳನ್ನು ಸಾಧಿಸಿ 
ಕೊಳ್ಳ ಲು ಬಳಕೆಯಾಗುವ ಒಂದು ಪ್ರತ್ಯಯ. ಉದಾ- -ಉಣಿಸು, 
ತಿನಿಸು ; ಸ್ಮರಿಯಿಪನಿರ್ಪತ್ತಿರ್ಬ್ಸಾಸಿರ ಬರಿಸಕ್ಕೊರ್ಮೆ ಮನದೊಳುಣಿಸಂ 
(ಆದಿಪು. ೬-೧೬) ; ತಿನಿಸು, ತಿನಿಸುಗೆಳ್‌ (ಶಬ್ದಾನು- ೫೭೮ ಪ್ರಯೋ). [?] 

ಇಸುಕಲ್‌ (ನಾ). ಒಂದು ಪ್ರದೇಶದ ಹೆಸರು (?) ; ಪಶ್ಚಿಮಾಭಿ 
ಮುಖಮಾಗಿ ಬನ್ಮ ನೆತ್ತಿದೊಆಕಿ ಮೇರೆಯಾಗಿ ಸುರಲೂರ ಇಸುಕಲ್ಲ 
ಮುಗ್ಗುಡ್ಡೆಯೊಳ್‌ ಭೀಮರಾಸಿ ಕಟ್ಟಿದಾ ಕೆಜಕೆ ಮೇರೆಯಾಗಿ (ಸೌಇಇ. 
1%-1, ೧೧೯-೪೬; 1057). [?) 

ಇಸುಕೊಳ್‌ "ಈಸ್ಕು' ಪರಾ 

ಇಸುಕೊಳ್ಳು ( ಈಸ್ಟ? ಪರಾ. 

ಇಸುಗೆ (ನಾ). ಎಸೆತ; ಎಸೆಯುವಿಕೆ ; ಬಾಣಪ್ರಯೋಗ ; ಅಂಬಿನ 
ಹೊಡೆತ : ಅಚಲಶಿವನಂ ಕಾಮನಿಸುಗೆ ಕೈಕೊಂಡಪುದೇ (ಗಿರಿಕ. 
೮-೩೯). "ಎಸುಗೆ? ಪರಾ. [ಇಸ್ನು * ಇಗೆ) 


ಯ್ಯು; 


ಇಸುಬು 
ಇಸುಬು "ಇಸಬು? ನೋ. 
ಇಸುವೆಸ (ನಾ). ಸೇವಾವೃತ್ತಿ; ಊಳಿಗೆ: ಪೆಜವುಮಿಸುವೆಸಂಗಳನ 
ವರವರ್ಗೆ ತಕ್ಕುವಂ ತಕ್ಕಂದದಿಂ ಪೇಟಯ್ದಾಗಳ್‌ (ಆದಿಪು. ೭-೨೧ ವ); 
ಸಮಸ್ತೆಲೋಕಾಂಬಿಕೆ ನಿನ್ಮೊ ಳಾದಿಸುವೆಸಕ್ಕೆ ಸುಮಿತೆ ತ್ರೆ ಯೆ ಸಾಲ್ಕಳ* 
(ಪಂರಾಮಾ, ೬-೧೭೪); ಒಲೆಯದ ಮಲೆಪರನಿಸುವೆಸಕೆ ; ಟಿಸಸಿದೆಂ ಲಕ್ಷ್ಮ| 5 
ನೃಪಂ (ಎಕ. ೪11, ಶಿಕಾರಿ. ೧೩೬-೨೫; 1068); ಮಾಲೆ ಗಟ್ಟು ವ 
Sasi ಸತಿಗೆ ಸಗ್ಗ ದ ಮಡಿಯ ನಡಯಿಸುವಿಸುವೆಸನೆ ಯೆವೆ 
ದೆಜಕೆದ ಹೆಂಗಳಲಿ ಳಾ, ೨೦-೩೨). [ಇಸ್ಯು * ಬೆಸ] 
ಇಸುವೆಸಕೆಯ್‌, ಇಸುವೆಸಗೆಯ್‌ (ಕ್ರಿ). ಸೇವೆಮಾಡು; ಉಪ! 
ಚರಿಸು; ಊಳಿಗಮಾಡು.. "ಇಸುವೆಸಕೆಯ್ಸು' ಪರಾ. ಇಸುವೆಸ 
ಗೆಯ್‌ : ಇವರಂ ನಾಕಪತಿ ನಿಯೋಜಿಸಿದಂ ವಿಷ್ಟಪತ್ರಯಾಧೀಶ ಜನನಿ 
ಗಿಸುವೆಸಗೆಯ್ಯಲ್‌ (ಶಾಂತಿಪು. ೯-೧೭೫). [ಇಸುವೆಸ * ಕೆಯ್‌,] 
ಇಸುವೆಸಕೆಯ್ಸು (ಕ್ರಿ). ಊಳಿಗಕ್ಕೆ ತೊಡಗಿಸು; ಸೇವೆಗೆ 
ಇಟ್ಟುಕೊ; ಸೇವೆ ಮಾಡಿಸಿಕೊ : ಇಸುನೆಸಕೆಯ್ಸು [ಪಾಠಾಂ. ಕೈಸು] 
ಖೇಚರಪುರಂಧ್ರಿಯರಂ (ಸಂರಾಮಾ. ೯-೧೬೭). 
[ಇಸುವೆಸಕೆಯ್‌ + -ಸು,] 
ಇಸುವೆಸಗೆಯ್‌ “ಇಸುವೆಸಕೆಯ್‌? ನೋ. 
ಇಸ್ತಕಪಾಲು "ಇಸ್ತ್ರಕಬಾಲು' ನೋ. | 
ಇಸ್ತಕಬಾಲ "ಇಸ್ತಕಬಾಲು' ನೋ. 
ಇಸ್ತಕೆಬಾಲಯಿಲಾಖೆ (ನಾ). ದೊರೆಗಳ ಅಥವಾ ಹಿರಿಯ ಅಧಿ |20 
ಕಾರಿಗಳ ಭೇಟಗೆ ಏರ್ಪಡಿಸುವ ಅಥವಾ ಅದಕ್ಕೆ ಸಂಬಂಧಿಸಿದ 
ವ್ಯವಸ್ಥೆ ಮಾಡುವ ಅಧಿಕಾರ ಶಾಖೆ: ಪಾರುಸತ್ಮಗಾರಾನೆ ಹಾಲ 
ಯಿಸ್ತಕಬಾಲಯಿಲಾಖೆ ಮೂಲಕ ಮೈಸೂರ ಬರ್ಸ ಕಳುಹಿಸ್ತ ನಿರೂಪ 
ಹಾಲಯಿಸ್ತ ಕಬಾಲ ಮಕದ್ದಮಾನಿ 
ಮುಜಾರಿಯಾನಿ ತಾಲೂಕೆ ಮದ್ದಗಿರಿ (ಮೈಆರಿ. ೧೯೨೯, ೯೪-೧ ; 1813). 
[ಇಸ್ತಕಬಾಲ (ಆ ಇಸ್ತಕಬಾಲು) * ಇಲಾಖೆ] 
ಇಸ್ತಕಜಾಲು, ಇಸ್ತಕಪಾಲು, ಇಸ್ತಕಬಾಲ (ನಾ). ರಾಜನ ಅಥವಾ 
ಹಿರಿಯ ಅಧಿಕಾರಿಯ ಭೇಟ; ಭೇಟಿಗಾಗಿ ಬಂದವರನ್ನು ಸ್ವಾಗತಿ | | 
ಸುವುದು (8). ಇಸ್ತಕೆಪಾಲು : ಲಾರ್ಡ್‌ ವೆಲೆನಷಿಯಾ ನಾನೇನು | 
ಮೈಸೂರಿಗೆ ಬರುವಾಗ ಮಾಮೂಲಿನಂತೆ ಇಸ್ತಕಪಾಲಿನ ಸ್ಥಳಕ್ಕೆ ಉಚಿತ 130 
Ue, « ಹೋಗಿ (ಮಹಾವಂ. 11, ಟಾ ; ಅಲ್ಲಿ | | 
| 


10 


151 


(ಮೈಆರಿ. ೧೯೩೮, ೧೯-೩ ; 1811) ; 


25 


| 
( 
| 
| 
1 
| 


ಕಂಪನಿಯ ಬಹದರರವರಾದ ರೆಸಿಡೆಂಟಿರು ಕಲೆಕ್ಟರು ಮೊದಲಾ ದೆ| 
ಸರದಾರರು ದೊರೆಗಳಿಗೆ ಇಸ್ತಕಪಾಲು ಬರಲು ಜೊರೆಗಳವರು ಅ | 
ರಿಗೂ ವಸ್ತ್ರಾಭರಣಗಳನ್ನು ಕೊಟ್ಟು (ಮಹಾವಂ. 11, ೧೫೦); ಮಹಾ 
ರಾಜರ ಸವಾರಿ ಮೈಸೂರಿಗೆ ದಯಮಾಡಿಸಿದಾಗ ಪುರಪ್ರಮುಖರು]35] 
ಅವರನ್ನು ಇಸ್ತಕಪಾಲಿನ ಸ್ಥಳದಲ್ಲಿ ಕನ್ನಡಿ ಕಳಶ NR 
ಇದಿರ್ಗೊಂಡು (ಕೃಷ್ಣಭೂ. ೧೩೯). ಇಸ್ತಕೆಬಾಲ : 4 ಸ್ವಕಬಾಲ 
ಯಿಲಾಖೆ' ಪರಾ. [- ಅರಬಿ. ಇಸ್ತಿಕ್ಬಾಲ್‌; ಹಿಂ. ಇಸ್ತಕ್ಟಾಲ್‌] 
ಇಸ್ತಿಹಾರ್‌ "ಇಸ್ಮಿಹಾರು' ನೋ. | 
314, 


ಇಸ್ತಿಹಾರು, ಇಸ್ತಿಹಾರ್‌ (ನಾ). ಪ್ರಸಿದ್ಧಪತ್ರಿಕೆ; ಘೋಷಣೆ 
ಜಾಹೀರುನಾಮೆ; ಲಿಖಿತಮೂಲಕವಾದ ಪ್ರಕಟನೆ, 
—ನೋಹಓೀಸು, ಜಾಹಿರಾತು: ಸರ್ಕಾರದವರು ಆಗಿಂದಾಗ 


ಸರ್ಕಾರೀ ಗೆಜೆಟ್ಟಿ ನಲ್ಲಿ ಇಸ್ತಿಹಾರ ನ್ನು ಪ್ರಕಟಿಸುವುದರ ಮೂಲಕ 
ಮಾರನೆಯ ದಿನ ಹರಾಜು ಎಂದು ಇಸ್ತಿಹಾರು 
ಆಗಿಬಿಟ್ಟಿದ್ದಿತು (ಸಣ್ಣಕ. ೪1, ೩೫). ಇಸ್ತಿಹಾರ್‌ (8). 


[4 ಅರ, ಇಶ್ತಿಹಾರ್‌ ; ಮರಾ, ಹಿಂ. ಇಸ್ತಿಹಾರ್‌) 


(ಗ್ರಾ ಮಾಕ. ಹ 


ಲ೧ರಿ 


| ಇಸಿ 


ಇಸ್ಪೇಟು 


ಇಸ್ತಿಹಾರ್ನಾಮೆ (ನಾ). ಪ್ರಕಟನ ಪತ್ರಿಕೆ; ಜಾಹಿರಾತು ಪತ್ರ: 
ಯಾವತ್ತು ಸರಕಾರದವರಿಗೂ ವಳ್ಳೆದು ಇದೆಯೆಂಬುದಾಗಿ ಮೊಕರರು 
ಮಾಡಿದ್ದಂಥಾ ಇಸ್ತಿ ಹಾರನಾಮೆ£ರ್ನಾಮೆ] ನಕಲು... ತಮಗೆ ತೋರಿ 
ಸುವ ಬಗ್ಯೆ (ರಾಜೇಂದ್ರ. ಒಂದು ಇಸ್ತಿಹಾರಾ ಮೈಯನ್ನು 
ಸಾದರ್ಮಾ! ಡಿದರು (ಮಹಾವಂ. 11, ೧೧೬) ; ಮೈಸೂರು ಚೀಫ್‌ ಕಮ್ಮಿಸನ 
ತವಕ ಕೊಡೋಣಾದ ಇಸ್ತಿಹಾರ್‌ನಾಮೆಗಳು ಜನರಲ್‌ ಇಸ್ತಿ 
ಹಾರನಾ£ರ್ನಾ]ಮೆ (ಗ್ರಾಮಾಕ. ೪ ಪೀಠಿಕೆ). 
[+ ಅರ. ಇತ್ತಿಹಾರ್ಲಾಮಾ] 

» ಇಸ್ರ್ರೀ (ನಾ). ಶಾಖವಾಗಿರುವ ಉಕ್ಕಿನ ಉಜ್ಜುಮಣೆಯಿಂದ 
ಇಟ್ಟಿಗಳನ್ನು ತೀಡಿ ಅಚ್ಚು ಕಟ್ಟಾಗಿ ಸಜಾ ಬತ ತಿ 
(ಟಾ ಮಾಡುವುದು ; ಬ್‌ > ಮಾಡುವುದು : ಇವಲ್ಲದೆ 
ಗಂಡನ ಅರಿನೆಗಳನ್ನು ಸ್ವತಃ ಒಗೆದುಹಾಕಿ ತಾನೇ ಮನೆಯಲ್ಲಿಯೇ 
ಇಸ್ತ್ರಿ ಮಾಡುತ್ತಿದ್ದಳು ho ೨೫೫) ; ಇಸ್ತ್ರಿ ಮಾಡಿದ್ದು ಮಾಡಿಟ್ಟ 
ಹಾಗೆಯೇ ಇದ್ದಿತು (ರಂಗಕ. ೨೨). ಇಸ್ತ್ರಿ (: "ಆಗಿನ ಸೇವಕರು ಇಸ್ತ್ರೀ 
ಮಾಡಿದ ಸುಂದರವಾದ ದಿಳೇವಸ್ತ್ರ ಗಳನ್ನುಜಾಕಿಕೊಂಡು( ನೋಹನ. ೭೫. 

[*- ಪೋರ್ಚು. ಎಸ್ತಿರರ್‌; ಮರಾ. ಇಸ್ತರಿ, ಇಸ್ತ್ರೀ; ಹಿಂದಿ. 
ಇಸ್ತಿರೀ, / ತೆಲು. ಇಸ್ತಿರಿ] 
ಇಸ್ತ್ರಿ ಎಲೆ (ನಾ). (ದಕ). ಊಟದ ಎಲೆ; ಆಲ್ಲ ಮುತ್ತುಗ 

ಮುಂತಾದ ಮರಗಳ ಬಿಡಿ ಎಲೆಗಳನ್ನು ಹಚ್ಚಿ ತಯಾರಿಸಿದ 

ಊಟದೆಲೆ ; ಪತ್ರಾವಳಿ. 
[«- ತೆಲು. ವಿಸ್ತರಿ, ವಿಸ್ತರ, ವಿಸ್ತರಾಕು (ಆ ಸಂ. ವಿಸ್ತರ?)] 
ಸ್ತ್ರಿಪೆಟ್ಟಿಗೆ (ನಾ). ಇಸ್ರ್ರಿಮಾಡುವ ಲೋಹದ ಸಾಧನ : ಸುಮಾರು 
ಬೆಚ್ಚಗಿರುವ ಇಸ್ತ್ರಿಪೆಟ್ಟಿಗೆಯಿಂದ ಇಸ್ತ್ರಿ ಮಾಡಬೇಕು (ಗೃಹವಿ. ೭೧). 
[ಇಸ್ತ್ರಿ * ಪೆಟ್ಟಿಗೆ) 


೭೮) ; 


ಇಸ್ತ್ರಿ 


ಇಸ್ತ್ರೀ “ಇಸ್ರ್ರಿ' ನೋ. 

ಇಸ್ಪಾನೆಯುಲ್‌ (ನಾ). ೧. ಸ್ಪೇನ್‌ ದೇಶೀಯ; ಸ್ಪ್ಯಾನಿಷ್‌ 
ಜಾತಿಯವನು : ಫರಾಶೀಸರ ಸರಕಾರಕ್ಕೂ ಅದರ ಸಂಗಡ ಇರುವ 
ಇಸ್ಪ್ರಾನೆಯುಲ ಅವರ ಜಾತಿಯವರಿಗೂ (ರಾಜಂ 

ಸ್ಪೇನ್‌ ದೇಶದ) ಒಂದು ಜಾತಿಯ ನಾಯಿ. 
[+ ಇಂ. 508161?) 

ಇಸ್ಪೀಟು, ಇಸ್ಸೇಟು (ನಾ). ೧. ವಿವಿಧಾಕಾರದ ಚಿತ್ರಗಳಿಂದ 
ಹಾಗೂ ಸಂಖ್ಯೆಗಳಿಂದ ಕೂಡಿದ ಕಾಗದದ ಎಲೆಗಳಿಂದ. ಆಡುವ 
ಒಂದು ಬಗೆಯ ಆಟ; ಗಂಜೀಪು ಆಟಿ: ಇಂಥ ಹೊಂದಿಕೊಳ್ಳು 
ವಿಕೆಯ ಸ್ವಭಾವಕ್ಕೆ $e ಇಲ್ಲದಿಲ್ಲ. ಅವುಗಳಲ್ಲಿ ಮುಖ್ಯವಾದುದು 
ಆನನ ಇಸ್ಪೀಟು ಆಟದ ಪ್ರೇಮ (ಭ್ರ ಮಾನ: ೩); ಇಸ್ಪೀಟು ಆಟ 
ದಲ್ಲಿಯೂ ಬಲು ನಿಪುಣ (ಸಸ್ಯಕ. ೬೨); ಅವರು ಕೊನೆಕೊನೆಗೆ ಹಗಲೂ 
ರಾತ್ರಿ ಬಿದಿ ್ಲಿರುವುದೇ ಕ್ಲಬ್ಬಿನಲ್ಲಿ ಬೆಳಗಿಂದ ಸಂಜೆಯತನಕವೂ ಇಸ್ಪಿ ಟು 
(ಸರಸ. ಭಕ ೨. ಇಸ (ಟು ಎಲೆಗಳಲ್ಲಿ ಅರಳಿಯೆಲೆಯಾಕಾರದ 
ಗುರುತುಳ್ಳ ಕರಿಯ ಚಿ ತ್ರ ಗಳಿಂದ ಕೂಡಿದ ಎಲೆ (spades). 
Pp ಇಸ್ಪೀಟಿನ ಎಲೆಗಳಲ್ಲಿ ಡೈಮಂಡ್‌, ಆಠೀನು, ಕಳಾವರ, 
ಇಸ್ಪೀಟು - ಎಂದು ನಾಲ್ಕು ಜಾತಿಯ ಗುರುತಿನ ಎಲೆಗಳಿವೆ. 
ಇಸ್ಸೇಟು : ೧. ನಗಡಿ, ಇಸ್ಪೇಟು, ಚದುರಂಗ. .. ಮೊದಲಾದ ಆಟದ 
ಸಾಮಾನುಗಳು (ಕುರಿಹಿಂ. ೧) ; ಕೊಂಪೆಯವರೆಲ್ಲರೂ ನಿದ್ರಿಸುವತನಕ 
ಕೊಲೆಗಾರರು ಇಸ್ಪೇಟನ ನಾಟಕ ಹೂಡಿದ್ದರು (ದೇವಸಾ. ೨೩). 

[*- ಮರಾ. ಇಸ್ಪೀಟ್‌ ೮ ಇಂ. $padೇs] 
ಇಸ್ಟೇಟು "ಇಸ್ಪೀಟು ನೋ. 


ದ್ರ. ೧೫೦). 


ಇಸ್ಮಿಸಾಲು ಆಗಿ 
ಇಸ್ಮಿಸಾಲು (ನಾ). ಕೇಸನ್ನು. ವಜಾಮಾಡುವುದು: ಈ ಹಾಳು 
ಕುಂಪಿನಿ ಕೋರ್ಟು ಕಚೇರಿಗಳಲ್ಲಿ ಮೂಲ್ಕ ಅಪೀಲು, ಇಸ್ಮಿಸಾಲು ಎಂತ 
ಮಾಡಿ ಮಾಡಿ ಅದೂ ಕೂಡ ಯಾರಿಗೂ ಇಲ್ಲದೆ ಹೋಯಿತು ( ಪಳಮೆ.೧೯). 
[«- ಇಂ. Dismissal] 
ಇಸ್ರಾಜ್‌ (ನಾ). ಸಾರಂಗಿಯಂತಿರುವ ಒಂದು ಬಗೆಯ ವಾದ್ಯ: | 5 
ಅನಂತರದ ಸ್ಥಾನವು ಸಾರಂಗ, ದಿಲ್ರುಬಾ, ಇಸ್ರಾಜ್‌ ಮೊದಲಾದುವು | 


ಇಹಾರ್ಥ 


ಹೀಗೆ: ಹೀಗಜ್‌ದು ಇಂತೀ ಉಭಯದಲ್ಲಿ ಚೋದ್ಯನಾಗಿ ಸದ್ಮೋ 
ಜಾತಲಿಂಗವ ಕೂಡಬೇಕು (ಅವರೇ. ೫೬) ; ಹೀಗಿಡು ಕಪ್ಪವ ಜೋನಿಗ 
(ಮದೇಪು. ೧೯-೧೨) ; ಹೀಗೆ ನಾನಾ ಭಾವಗೊಳುತ (ಜಿನಮು. ೬-೩೨). 

ಇಹಗಿಹಗೆ (ದ್ವಿರುಕ್ತಿ): ಇಹಗಿಹಗೆ ರಾಘವಂಗೆ ಸೀತೆಯೊಳ್‌” 
ಪ್ರೀತಿಯುಂ ಲಕ್ಷ್ಮಣನೊಳ್‌ ಕಾರುಣ್ಯಮುಂ... ಇರ್ದುವು (ಅದ್ಭುತ. 
೩೪-೮). (ಕ್ಯಾ * ಪಾಂಗು *-ವ್ಯಿ) 


ಗಳಿಗೆ ಸೇರುವುದು (ಚಾಲಪ್ರ. 11, ೧೧೦೭). [4- ಹಿಂ. ಇಸರಾಜ್‌] | | ಇಹಣ (ನಾ). ಇರುವಿಕೆ; ಇರುವುದು; ಅಸ್ತಿತ್ವ: ನಾಡ್ಮಂಗಳಂ... 


ಇಸ್ಲಾಂ (ನಾ). ಒಂದು ಮತದ ಹೆಸರು; ಮಹಮ್ಮದೀಯ ಮತ: 
ಪ್ರಪಂಚದ ದೊಡ್ಡ ಸಂಸ್ಕೃತಿಗಳಲ್ಲಿ ಇಸ್ಲಾಂಸಂಸ್ಕೃತಿಯೂ ಒಂದಾಗಿದೆ | 
(ಇಸ್ಲಾಂಸಂ. ೧). [*- ಅರ. ಮರಾ. ಇಸ್ಲಾನಂ" ; ಹಿಂ. ಇಸಲಾರ್ಮ] | 10; 
ಇಸ್ಟಿ "ಇಸವಿ' ನೋ. | | 
ಇಸ್ಪಿ "ಇಸ್ಮಿ' ನೋ. | 
ಇಸ್ಸ್ಮಿ "ಇಸ್ಸೀ' ನೋ. | | 
ಇಸ್ಪೀ, ಇಸ್ಕಿ, ಇಸ್ಸಿ (ಅ). ಬೇಸರ, ಅಸಮಾಧಾನ, ತಿರಸ್ಕಾರ, 
ಜುಗುಪ್ಸೆ ಮುಂತಾದುವನ್ನು ಸೂಚಿಸುವ ಅವ್ಯಯ: “ಚಿಃ ಇಸ್ಸೀ | 15; 
ಗಳ್‌ ತಾವೊಗೆದು ಜುಗುಪ್ಪನಾರ್ಥದೊಳ್‌ ವರ್ತಿಸುಗುಂ? (ಶಮದ. 
೩೧೮) ; ಪೆಜರೆಂಜಲ ತಿಂದೆರ್ನೆ ಗೊಯ್ದಿಕೊಳ್ಳಳಿಸ್ಟೀ ಸುಡು ಸೂಳೆಯೆಂ 
ಬವಳಂ (ಕಾವ್ಯಸಾ. ೧೦೦೨) ; ಇಸ್ಸೀ ಸುಡು ನಾಣಿಲಿತನವಿದು (ಉದ್ಭದೇ. 
೩-೭೨). ಇಸ್ಕಿ: ಇಸಿ ಸುಮ್ಮನೆ ಕುಳಿತುಕೊ (ರೂಢಿ). ಇಸ್ಸಿ : “ಇಸ್ಸಿ i 
(ಇಸ್ಸಿಸ್ಸಿ) ಧಿಕ್ಕಾರ” (ಜಾನಕೋ. ೧೮) ; ಈಯದೆ ಇಜ್‌ಯದೆ ಸನ್ನಿನುಡಿ ಸ. 
ಯದೆ ನಣ್ಣಿದೇವಂಗಟ್‌ಸ್ಪಿ ಮುಯ್ವಮ್ಪಡೆದೊಂಗರ ಅಲೆದೊಂ (ಎಇ. | 
XXIV, ೨೬-೧೩ ; 885) ; ಇಸ್ಸಿ ಇವಣಕೊಳೆನಗಲ್ಯ ಆಕಿಲ್ಲಂ (ಕಾಮಾಶ್ವ. | 
೪-೨೦) ; ಇಸ್ಸಿ ವಾಣಿಯೇ, ನೀನು ಹುಟ್ಟುವುದಕ್ಕೆ ಪೂರ್ವದಲ್ಲಿಯೇ ' | 
ತಿಮಿಂಗಿಲ ಗಿಲ ಗಿಲಗಿಲವಾಗಿ ವಿಹಾರಿಸುತ್ತಿರುವ ನಾನು ಸಪ್ತ ಸಮುದ್ರ | 
ಗಳಿಗೂ ಅಧೀಶ್ವರಿ (ಮಂತ್ರಶ. ೫೬-೨೦). [ದೇ. | ಮಲ. ತೆಲು. ಇಸಿ] | 
ಇಹ್ಮ "ಇರ್‌? ಪರಾ. | | 
ಇಹ್ಮ (ನಾ). ಇರುವಿಕೆ; ಸ್ಥಿತಿ: “ಆರಯ್ದು ಎದ್ದಿಹ (ಪ್ರತಿಜಾಗರ, 
ಅಪೇಕ್ಷೆ) ” (ನಾಚಿರಾ. ಕಿ). [ಆ ಇರ್‌, + -ಹೃ] 
ಇಹ್ಮ (ನಾ). ಈ ಲೋಕ, --ಭೂಮಿ, ಪ್ರಪಂಚ: ಕೃತಫ್ನರಾ 
ದಂದು ನಮಗಿಹಂಪರಮುಂಟೇ (ಸುಕುಮಾ. ೨-೬೭) ; ಮುದವನಿಹದಲಿ 
ಕೊಡುವುದಚ್ಕುತಪದವ ಪರೆಡೊಳಗೀವುದಿದು ನಿಗಮದ ರಹಸ (ತೊರರಾ. 
೧-೧-೧೫) ; ಇಹ ನಂಬಿ ಪರ ಮರೆತ (ಗಾಜಿ). (ಸಂ.] 
ಇಹಂಗೆ "ಇಹಗೆ? ನೋ. 
ಇಹಗೆ, ಇಹಂಗೆ, ಇಹಿಂಗೆ, ಇಹಿಗೆ, ಹೀಂಗೆ, ಹೀಗೆ (ಅ). ಈ ರೀತಿ! 
ಯಾಗಿ; ಈ ಕ್ರಮದಲ್ಲಿ; ಇಂತು: ಹಸಿದು ಮಆಕಿದುಣ್ಣನೇ ನೀರ್ಗುಡಿ 55, 
ಯನೇ ಇಹಗೊಮ್ಮೆ ನೋಕ್ಪೆನೆಂದಾ ಮುದ್ದಗೌಡನು (ಸಿದ್ಧರಾ. ೨-೧೩);' | 
ಇಹಗಲ್ಲದೆ ನಿನಗೆ ಮೃಡನೊಲಿಯನೇ (ಬಸಪು. ೪-೯). ಇಹಂಗೆ: 
ಇಹಂಗೆ [ಪಾಠಾಂ. ಗ] ಪೆಣ್ಗಳ ಕಂಗಳಿವು ಮತ್ತೆ (ಬ ಸಪು. ೪೦-೫೯); 
(ಬಸಪು. ೨೪-೪೯ ; ಅ೫-೩ ನೋ). ಇಹಿಂಗೆ: ಈ [ಇ3ಹಿಂಗೆ ಕಂಡ 
ಕಂಡವರ ಹಿಂದೆ ಹರಿದಾಡುವ ಚಾಂಡಾಲತಿಯು (ಚೆನ್ನ ವ. ೮-೨). 
ಇಹಿಗೆ : ಕೆಲವು ದಿನಗಳು ಇಹಿ [ಪಾಠಾಂ. ಮಹ]ಗೆ ನಡೆಯಲು ಮಹಿತ | 
| 


30; 


| 
i 
I 
( ತೆ 
| 
1 


ಭಕ್ತಿಯ... ಮೆಜಕಿಯಿಸುವೆನೆಂದು (ಬಸಪು. ೧೫-೧೭) ; ಅಹುದಹುದು | 


ಸಂಸಾರದುದ್ಕಮವಿಹಿಗಿರಲು ಬೇಡಾ (ಸದ್ಗುರು. ೧-೨೪) ; ನೀನಜವು; 
ದಿಹಿಗೆ (ವೀಶೈಪು. ೬-೨-೩೬). ಹೀಂಗೆ: ಹೀಂಗೆ ಅನಾದಿವಿಡಿದು ಬಂದ 
ಗುರು (ಸಿದ್ಧೇವ. ೮) ; ಹೆಂಗೆ ಹೊಗುವೆ ನೀನು ಹೀಂಗಿರು ಕಡೆಗೆ (ಶರಲೀ. 
೧೦೨-೧೩) ; ಹೀಂಗೆ ಬಾಗಿಲ ತೆರೆದಿರಬೇಡಿ, ಅವ್ವ (ಮಂತ್ರಶ. ೩೦-೧೩). 


45 | 


ನುಡಿಸಿದರೂ . . . ಧ್ವನಿಯಾಗದೆ ಇಹಣ (ಶುಕಸ. ೩೧೨); ಬೆನರಿಲ್ಲದೆ 
ಇಹಣ ಮಲಬಂಧ ಇವು ಆಂತರ್ಗತಜ್ವರದ ಲಕ್ಷಣ (ವೈದ್ಯಸಾ. 1, ೪೫); 
ನಾಲಿಗೆ ಗಂಟಿಲುಗಳು ದ್ರವವಿಲ್ಲದೇ ಇಹಣ. . . ತೃಪ್ತಿ ಇಲ್ಲದೇ ಇಹಣ 


(ವೈದ್ಯಸಾ. 1, ೨೭೭). [ಇರು + -ಹಣ (ಆ -ಪಣ)] 


; ಇಹತನ (ನಾ). - ಇಹಣ : ಅಹುದು ದರ್ಪಣ ಮೂಜಜಹತನದೊಳಂ 


ತಾದುದಹಗಲ್ಲ ವಿದ್ಯೆಯೊಂದಲ್ಲಿ ಜೀವಂ ಎಹಗೆ ಮೂಜಪ್ಪರದ ಸಹಿ 
ಮಾಡಬೇಕೆಂದು ಮಹಿಮನೊಳ್‌ ಬಿನ್ನೈಸಲಿಂತೆಂದನು (ಮನೊ ವಿ. 


೬-೩). [ಇಹ (ಆ ಇರ್‌) + -ತನ] 


ಹತ್ರೆ, (ನಾ). ಈ ಲೋಕ; ಇಹಲೋಕ : ಮಗನೆನಿಪಂಗೆ ಮಾತೃ 


ವಿತೃಭಕ್ತಿಯೆ ಕೃತ್ಯಮಿಹತ್ರೆಗಂ ಪರತ್ರೆಗಮುಪಕಾರಿ (ಪಂರಾಮಾ. 
೬-೧೧೨) ; ಗುರುವುಂ ದೈವಮುಮಾಳ್ನನೆ ಪರತ್ರೆ ಗಂ ತನಗಿಹತ್ರೆಗಂ 
ಪೆಜನೊರ್ವಂ ತನಗಿಲ್ಲ ದೈವಮಿಲ್ಲೆನೆ ಧರೆಗೆಸೆದೊಂ (ಎಕ. ೪, ಬೇಲೂರು. 


೧೧೨-೩೯ ; 1228). [ಸಂ, ಇಹತ್ರ] 


ಹತ್ರೆ, (ಅ). ಈ ಲೋಕದಲ್ಲಿ; ಈ ಜನ್ಮದಲ್ಲಿ : ನ್ಯಾಯದೊಳೆ ನಡೆಯೆ 


ಕೀರ್ತಿಶ್ರೀಯಕ್ಕು ಮಿಹತ್ರೆಯನ್ಶಭವದೊಳ್‌ ಮುಕ್ತಿಶ್ರೀಯಕ್ಕು(ಆಟ್ಟಮ. 


೧-೪). (ಸಂ. ಇಹತ್ರ] 


ಇಹಪರ (ನಾ). ಈ ಲೋಕ ಮತ್ತು ಪರಲೋಕ: ಅಲಸದೆ 


ಸಂಪಾದಿಪುದಿಹಪರಗಳನು (ಹದಿಬ. ೫-೪೭) ; ನಾಲಗೆಯಿಂದಲಿ ಇಹಪರ 
ವೆನುವರು ನಾಲಗೆ ಪುಣ್ಮದ ತವರು (ಇಂ ಚಾಪ. ೯೪-೬೦), ಅವನಿಗೆ 
ಇಹ ಪರ ಯಾವುದೂ. ಇಲ್ಲ (ರೂಢಿ). (ಇಹ + ಪರ] 


ಇಹಪರಗತಿ (ನಾ). ಈ ಲೋಕದ ಮತ್ತು ಪರಲೋಕದ ಸೌಖ್ಯ, 


೨-ಹಿತ; ಇಲ್ಲಿನ ಈಗಿನ ಶ್ರೇಯಸ್ಸು ಮತ್ತು ಮರಣಾನಂತರದ 
ಶ್ರೇಯಸ್ಸು: ಪತಿಯ ಪಾದಾಬ್ಜಭಕ್ತಿಯೆ ತಮಗಿಹಪರಗತಿಯೆಂದು 
ಕಡುವಿಡಿದಿರ್ಪ ಸತಿಯರು (ಹದಿಬ. ೨-೧೬). [ಇಹಪರ ಗತಿ] 


ಇಹಪರಸೌಖ್ಯ (ನಾ). ಈ ಲೋಕ ಮತ್ತು ಪರಲೋಕಗಳ ಸುಖ: 


ಇಹಪರಸಾಖ್ಯಮೆಂಬೆರಡುಮಿಲ್ಲದ ನಾಸ್ತಿಕಧರ್ಮದಿಂದಂ (ಪುಷ್ಪಪು. 


೧-೯). [ಇಹಪರ * ಸೌಖ್ಯ] 


ಇಹಭವ (ಗು). ಇಲ್ಲಿ ಹುಟ್ಟಿದ: ಇಹಭವ ಶಿಬಿ ಕರ್ಣ ರಘೂದ್ವಹ 


ಶಕರಿಪು ಗುಪ್ತ ಚಾರುಗುಪ್ತ ಗುಣಂ ವೃತ್ರಹ ಯಶಂ . :. ಆ ಜಿನಚಂದ್ರಂ 


(ಶಾಂತಿಪು. ೧-೨೭). [ಇಹ್ಯ * ಭವ) 


ಇಹಲೋಕ (ನಾ). ಈ ಲೋಕ; ಭೂಲೋಕ: ಏಕೆ ಹುಟ್ಟಿಸಿದೆ ಇಹ 


ಲೋಕದುಃಖಿ ಯ ಪರಲೋಕದೂರನ (ಬಸವ. ೬೪). [ಇಹ್ಯ * ಲೋಕ] 


4 | ಇಹಸಂಸಾರ (ನಾ). ಈ ಲೋಕದ ಸಂಸಾರ; ಈ ಲೋಕದ 


ಜನ್ಮಾವಳಿ: ನಮಗೆ ಇಹಸಂಸಾರದಲ್ಲಿ ಎಷ್ಟು ಸಾವಿರ ತಾಯಿತಂದೆ 
ಗಳಾಗಿ ಹೋದರೋ, ಎಷ್ಟು ನೂರು ಹೆಂಡತಿಮಕ್ಕಳಾಗಿ ಹೋದರೋ! 


(ವಜಭಾ. ೩೨೨). [ಇಹ್ಮ * ಸಂಸಾರ] 


ಇಹಾರ್ಥ (ಅ). ಇಲ್ಲಿಗೋಸ್ಟರ; ಇಲ್ಲಿಯ ಸಲುವಾಗಿ: ತದ )ಹಣಂ 


ಇಹಾರ್ಥಮುಂ ಉತ್ತರಾರ್ಥಮುಂ ಆಗಿ ನಿರೂಸಿಸೆಪಟ್ಟುದಲಿಂ 
(ತತ್ತ್ವಪ್ರ. ೫೫). (ಸಂ. 


ಇಹಿಂಗೆ 


ಇಹಿಂಗೆ "ಇಹಗೆ' ನೋ. 

ಇಹಿಗೆ "ಇಹಗೆ' ನೋ. 

ಇಹುದು "ಇರ್‌ ಪರಾ. 

ಇಳಂಜಿ (ನಾ). ಬೋರೆಗಿಡ: ಜೋರೆ; (ಬೋರ) ಇಳಂಜಿ; ತೋಟದ 
ಬೋರೆಹಣ್ಣು ಬಹಳ ರುಚಿ (ಕಭಾಗೆ. 9೬). "ಎಲಚಿ ಪರಾ. [?] | 5 

ಇಳೆಕೆಲ "ಇಳಕಲು' ನೋ. 

ಇಳಕಲು, ಇಳಕಲ, ಇಳುಕಲು (ನಾ). ೧. ಇಳಿಜಾರಾದ ಪ್ರದೇಶ : 
ಸಹ್ಯಾದ್ರಿಯ ನೆತ್ತಿಯಿಂದ ಪೂರ್ವದ ಇಳಕಲನ್ನು ಇಳಿಯುತ್ತಾ ಬಂದೆ 
"ಹಾಗೆ ಈ ಪ್ರದೇಶವು ಪೂರ್ವಕ್ಕೆ ಇಳಕಲಾಗಿದೆ (ಕಭಾಗೆ.1, ೫); 
ದೊಡ್ಡದೊಂದು ಮಳೆ ಬಿತ್ತೆಂದರೆ ಬೀದಿಗಳಲ್ಲಿಯೂ ಇಳಕಲುಗಳ 
ಲ್ಲಿಯೂ... ಸಣ್ಣ ಸಣ್ಣ ಪ್ರವಾಹಗಳು ಹರಿಯಹತ್ತುತ್ತವೆ (ಮುಂಬಯಿ. 
೪-೧೬೫). ೨. (ಉಕ). ಹಸುವಿನ ಬೆನ್ನಿನ ಕಡೆಯ (ಬಾಲದ 
ಬುಡದಲ್ಲಿನ) ಇಳಿಜಾರಾದ ಪ್ರದೇಶ. ಇಳೆಕೆಲ : ೧. ಉಾಡುಗುದುರೆ 
ಗಳು... ಇಳಕಲ ಬೈಲೊಳಗೆ ಇರುತ್ತವೆ (ಮುಂಬಯಿ. ೩-೫೬) ; ಈಗ 
ನಾ ತೋರಿಸಿದ ಜಾಗೇ ಸಮಮಾಡು, ಹೋಗು... ಈ ಬಾಜು ಇಳಕಲ 
ಆಗೊ ಹಾಂಗ (ಕಮ್ಮಟ. ೨೯). ಇಳುಕೆಲು : ೧. ಹಿಮಾಲಯದ ಇಳು 
ಕಲಿನ ಸೀಮೆ (ಮುಂಬಯಿ. ೪-೧೧೧) ; ಕಷ್ಟಗಳಿಲ್ಲದ ಸುಖವೆಂಬು 
ದೊಂದುಂಟಿ ನಷ್ಟ ವಿಲ್ಲದ ಲಾಭವುಂಟಿ ಇಳುಕಲು ಇಲ್ಲದ ಗುಡ್ಡವೆನ್ನು 
ವುದುಂಟೆ (ಇಂಚಾಪ. ೨೦೬-೨೩). [ಇಟಕ್ಕಿ + -ಕಲ್‌,] 

ಇಳಕು "ಇಳುಕು' ನೋ. 20 

ಇಳಕೊಳ್ಳು "ಇಟು? ಪರಾ. | 

ಇಳಮ್ರಟುವ (ನಾ). ಒಬ್ಬಾತನ ಹೆಸರು : ತ್ವಷ್ಟಕಾರಸ್ಯ ಇಳಮ್ಪಟು 
ವಸ್ಮ ಪುತ್ರೇಣ ಪೆರೆರನ್ನಾಮಲಿಖಿತಾಂ ಪಟ್ಟಿಕಾ (ಮೈ ಆರಿ. ೧೯೩೮, ೧-೩೯; | 
570). 


(7) 
ಇಳಲೆ "ಇಳಿಲೆ' ನೋ. 
ಇಳನರಿ "ಇಳಿವರಿ' ನೋ. | 
ಇಳವಾರೆ (ನಾ). “ಇಳಕಲು ” (ಜಾನಕೋ. ೧೮). [ಆ ಇಚ್‌ + ಓರೆ?) | 
ಇಳಾಕಾಂತ (ನಾ). ಭೂಮಿಯ ಒಡೆಯ ; ರಾಜ : ಪಲವು ಬಿನದಂಗಳ | 


25 


ಸಂತಸದಿನಿಳಾಕಾಂತಂ ನೋಡುತ್ತುಂ (ಉದ್ಭದೇ. ೪-೪೫). 
(ಸೆಂ. ಇಲಾಕಾಂತ (ಇಲಾ + ಕಾಂತ)) 
ಇಳಾಗ್ರ (ನಾ). ಭೂಮಿಯ ಮೇಲ್ಭಾಗ: ಪುರಾಣಚೂಡಾಮಣಿಯಂ 
ನಿಮಿರ್ಚಿದಳಿಳಾಗ್ರದೊಳಿಂತು ಜಸಕ್ಕೆ ನೋಂತರಾರ್‌ (ಶಾಂತಿಪು. ಪರಿ. 
(ಸೆಂ. ಇಲಾಗ್ರ (ಇಲಾ ಅಗ್ರ)) 
ಇಳಾಚಕ್ರೆ (ನಾ). ಭೂಮಂಡಲ: ನಿಚ್ಚಂ ಪೊಗಟಾಸಿದನಿಳಾಚಕ್ರದಿಂ 
ಶಕ್ರಲೀಲಂ (ಚಂದ್ರಪು. ೨-೭೧). 
[ಸಂ. ಇಲಾಚಕ್ರ (ಇಲಾ * ಚಕ್ರ)] 
ಇಳಾತಳ (ನಾ). ಭೂಮಿ; ಭೂಮಿಯ ಮೇಲ್ಭಾಗ : ಇಳಾತಳನಾಥನ 
ಮಧ್ಯ ಸ್ಥಿತೆಯಳವಿಯಂ *** ಗೋಸನೆಗೊಳುಗುಂ (ಶಾಂತಿಪು. ೯-೧೫೨). 
[ಸಂ. ಇಲಾತಲ (ಇಲಾ * ತಲ)) 
ಇಳಾಧಿಪ (ನಾ). ಭೂಮಿಯ ಒಡೆಯ; ದೊರೆ: ಅರ್ಥರಾಜ್ಯವ 4 
ನೊಲಿದು ಹಚ್ಚಿಕೊಟ್ಟಿಂ ನೃಪಂ ವರ್ಧನಶಪ್ರಭು ನಂಬಿಯಣ್ಣಂಗಿಳಾಧಿಪಂ | 
| 


90 | 


೧-೧). 


35 


(ನಂಬಿರ. ೩-೫೦) ; ಇತ್ತಂ ಕಾಣೆ ಯನಿಳಾಧಿಪಂಗೆ ಪುಳಿಂದಂ (ರಾಜಶೇ. 
[ಸೆಂ. ಇಲಾಧಿಪ (ಇಲಾ + ಅಧಿಪ)] 
ಇಳಾಧೀಶ (ನಾ). - ಇಳಾಧಿಪ : ಬಂಧುಗಳನಾಪ್ತರುಗಳನಿಳಾಧೀಶನು 
ಕರೆಸಿ ತಾನವರಿಗಿಂತೆಂದ (ಬಸಪು. ೫-೪). 
[ಸೆಂ. ಇಲಾಧೀಶ (ಇಲಾ + ಅಧೀಶ)] 


೫-೨೫). 


ಲಗೂ 


ಇಳಿಂಕೆ 


ಇಳಾಭೃತ್ತು (ನಾ). ೧. ರಾಜ. ೨. ಪರ್ವತ; ಬೆಟ್ಟಿ: ಮಹದಿಳಾ 
ಭೃದ್ರಾಜನಾಗಿ ಶಶಿಕಾಂತಕುಲದಿಂದೆ ಪಾಂಡವನುಮಾಗಿ (ಜೈಮಿಭಾ- 
೧೦-೨). (ಸಂ. ಇಲಾಭೃತ್‌ (ಇಲಾ * ಭೃತ್‌)] 

ಇಳಾಭೃತ್ಸುತ (ನಾ). ದೊರೆಯ ಮಗ ; ರಾಜಪುತ್ರ: ಮೆಜಕಿದನಿಳಾ 
ಭೃತ್ಸುತಂ ಪಟ್ಟ ಬದ್ಧಂ (ರಾಜಶೇ. ೪-೧೧೯). 

[ಸಂ. ಇಲಾಭೃತ್ಸುತ (ಇಲಾಭೃತ್‌ * ಸುತ)] 

ಇಳಾಮರ (ನಾ). ಭೂಸುರ; ಬ್ರಾಹ್ಮಣ: ಉದಿಯಿಸಿದನಿಳಾಮರಜನ 

ನಯನಕುಮುದಚಂದ್ರಂ ಚಂದಂ (ಸೌಇಇ. X1-i, ೧೪೭-೪೭ ; 1099). 
(ಸೆಂ. ಇಲಾಮರ (ಇಲಾ * ಅಮರೈ)] 

ಇಳಾಲು (ನಾ). ಇಳಿಜಾರು (?) : ದಾರಿಯಲ್ಲಿ ಚಡಾವು, ಉತಾರು, 
ಇಳಾಲು ಬಹಳ ಜಾಸ್ತಿ (ಬೈಸರ್ವೆ. ೧೨೦). [< ಇಟ್‌ + -ಅಲು] 

ಇಳಾವರ (ನಾ). ೧. ದೊರೆ; ರಾಜ. ೨. ಇಳಾ ಎಂಬಾಕೆಯ 
ಗಂಡ; ಬುಧ. ೧,೨: ಬುಧನಂತಿಳಾವರಂ ವಾರಿಧಿಯಂತೆ ವಿಕ್ಷೀಣಂ 
* * ಬಲ್ಲಾಳಂ (ಎಕ. ೪, ಅರಸೀ. ೭೭-೧೨ ; 1219). 

[ಸಂ. ಇಲಾವರ (ಇಲಾ + ವರ)] 

ಇಳಾವಲ್ಲಭೆ (ನಾ). - ಇಳಾಧಿಪ: ಮೆಆಕಿನ ಮಧುಪಕ್ರೇಣೀರಾವದ 
ಘೋಷಣೆ ಕಳೆದುದಿಳಾವಲ್ಲಭಸುತನ ಪಡೆಯ ಮದನಶ್ರೀಯಂ (ಶಾಂತಿಪು. 
೮-೬). [ಸಂ. ಇಲಾವಲ್ಲಭ (ಇಲಾ + ವಲ್ಲಭ)] 

ಇಳಾನಳಯ (ನಾ). ಭೂಮಂಡಲ: ಇಳಾವಳಯೇಶ್ವರನಮರ್ದಿನ 
ಕಡಲೊಳಗಿರ್ಪಂತಿರ್ದಂ (ಆದಿಪು. ೧೧-೨೮). 

(ಸಂ. ಇಲಾವಲಯ (ಇಲಾ + ವಲಯ)) 

ಇಳಾವೃಂದಾರಕೆ (ನಾ). - ಇಳಾಮರ: ಸಾರಮೇಯವನೋದಿಸನೆ 
» « « ವೇದವನಿಳಾವೃಂದಾರಕರೊಡನೆ ವಾದಿಸಿ ಮಹಾ ಕಾಳಿದೇವಂ 
(ಬಸಪು. ೫೫-೫೪). (ಸಂ. ಇಲಾವೃಂದಾರಕ (ಇಲಾ * ವೃಂದಾರಕ)] 

ಇಳಿ. "ಇಟಲಿ ನೋ. 

ಇಳ್ಳಿ (ನಾ). ೧. ಎಣ್ಣೆ, ತುಪ್ಪ ಮುಂತಾದುವುಗಳ ಅಳತೆಯಲ್ಲಿ 
ಅಳತೆಯ ಪಾತ್ರೆಯ ಬಾಯಿಂದ ಕೆಳಕ್ಕೆ ಹರಿಯುವಂತೆ ಬಿಡುವಿಕೆ. 
೨. ಕಾಗುಣಿತದಲ್ಲಿ ಆಕಾರವನ್ನು ಸೂಚಿಸಲು ಬಳಸುವ ಚಿಹ್ನೆ: 
ಇಳಿಗುಡಿಸು ಕೊಂಬು ವಟ್ಟಿಸುಳಿಯಳನಡಲೇತ್ವೆ ತ್ವ ವೋತ್ವವೌತ್ವ 
ಗಳೆಂಬೀ ದಳಸರದಿಂ ಕಾಗುಣಿತದಿ ತಿಳಿವಿಕೆಗೊಂದೆರಡು ಸೊನ್ನೆ ತೋರು 
ವುದದರೊಳ್‌ (ಸಂಶೋಧ. ೨೦). 

ಇಳಿಬಿಡು - ಎಣ್ಣೆ ಹರಿಯುವಂತೆ ಬಿಡು: ಸೇರು ಸರಿಯಾಗಿ 
ತುಂಬಿ ಇಳಿಬಿಡು, ಅಳತೆಯಲ್ಲಿ ಏಕೆ ಕಡಮೆಮಾಡುತ್ತೀೀಯೆ (ರೂಢಿ). 
[ಆ ಇಟ್‌] 

ಇಳ್ಳಿ (ನಾ). ರವೆಯಷ್ಟು ; ಸ್ವಲ್ಪ: ಒಂದೇ ಒಂದು ಇಳಿಯಷ್ಟಾದರೂ 
ತಪ್ಪದೆ ಅನುಸರಿಸುವುದರಿಂದ (ಗೊಲ್ಲಥಾ. 2, ಮುನ್ನು ಡಿ) ; ಅದಕ್ಕೆ ನೀವು 
ಇಳಿಯಷ್ಟಾದರೂ ಯೋಚನೆ ಯನ್ನು ದಯವಿಟ್ಟು ಮಾಡಬೇಡಿ 
(ಮುಳ್ಳಿಹಾ. ೪೫). [< ಇಳಿದು] 

ಇಳಿ (ಅ). ಪೂರ್ತಿಯಾಗಿ; ಸಂಪೂರ್ಣವಾಗಿ. "ಇಳಿಮುಳುಗು?' 
ಪರಾ. (< ಇಡಿ) 


ಇಳಿಂಕೆ, ಇಳಿಕೆ (ನಾ). ತಿರಸ್ಕಾರ; ತಾತ್ಸಾರ; ಧಿಕ್ಕಾರ. 
| "ಇಳಿಂಕೆಗೆಯ್‌ ? ಪರಾ. ಇಳಿಕೆ: “ ಅವಜ್ಞ್ಯಾಯಾಂ-ಇಳಿಕೆಯಂ » 


(ನೀತಿವಾ. ೩೧-೪೩) ; ರಾಘವಂ ಪೋಗೆ ಕಣ್ಣಂ ಬಗೆಗಮಿಳಿಕೆಯಾದತ್ತಾ 

ಸಭಾಚಕ್ರವಾಲಂ (ಪಂರಾಮಾ. ೬-೧೫೬) ; ಉಮ್ಮಳಿಸಿ ಮಗಳಲ್ಲಿಗಟ್ಟದ 

ನಿಳಿಕೆಯ ನಿಃಸಾರಮಪ್ಪ ವಸ್ತುವನಾಗಳ* (ನೇಮಿಪು. ೪-೬೧) ; ತನ್ನ ಪತಿ 

ಯಲ್ಲಿ ಮನಸ್ಸು ಇಳಿಕೆಯಾಯಿತು (ಕಾವ್ಯಸ. ೬೧). [ಆ ಇಳಿದು * -ಳ] 
ಮು 


ಇಳಿಂಕೆಗೆಯ್‌ 


ಇಳಿಂಕೆಗೆಯ್‌, ಇಳಿಕೆಗೆಯ್‌, ಇಳಿಕೆಗೈ (ಕ್ರಿ). ೧. ಕೀಳಾಗಿ ಕಾಣು; | 
ಕಡೆಗಣಿಸು; ಮಾರು; ಧಿಕ್ಕರಿಸು: ತೊಳಗಿದಂ... ಆ ಮೃಗಾಂ 
ಕನುಜ್ವಳಮನಿಳಿಂಕೆಗೆಯ್ದು (ರಾಜ ಶೆ. ೧೩-೬೦). ಇಳಿಕೆಗೆಯ್‌ : 
೧. “ನೃಕ್ಕಾರ - ಇಳಿಕೆಗೆಯ್ತುದು ೫ (ನೀತಿವಾ. ೫-೯೧); ಮುಖ | 
ಮಂಡಲಂ ಚಂದ್ರಮಂಡಲಮನಿಳಿಕೆಗೆಯ್ಯೆ (ಗಿರಿಕ. ೨-೧೦೫ ವ) ; ದನು 
ಜಾಮಾತ್ಯಂ ಸ್ವಕಾರ್ಯಕ್ಷಯಸ್ಥಿತಿ ವಿಜ್ಞಾನವಿಹೀನನೆಂದಿಳಿಕೆಗೆಯ್ವಂ 
ತನ್ನ ತರ್ಕೊ ಕ್ತಿ ಚಿತ್ತತೆಯಿಂದಂ (ಶಾಂತೀಶ್ವ. ೧-೨೩) ; ಪೂವಿಲ್ಲ ಗುಣ 
ಧ್ವನಿಯನಿಳಿಕೆಗೆಯ್ದ್ಹು (ದ ಶಕು. ೫-೩೦); ಮಿಕ್ಕ ಮುನೀಶ್ವರರಂತೆ | 
ವೊಲಕ್ಕಟ ಕಂಡೆನ್ನನಿಳಿಕೆಗೆಯ್ದೈ (ವಿಸ್ಣುಪು. ೧-೨-೧೧೯). ೨. ತಗ್ಗಿಸು; 
ಕೆಳಕ್ಕೆಮಾಡು : ಆತನುಂ ನೋರೆಯನಿಳಿಕೆಗೆಯ್ಕೆ (ಶ್ರೀ ರಾಮಾ. 
೧೬೬-೩೯೦). ಇಳಿಕೆಗೈ : ೧. ನಾವಿಳಿಕೆಗೈೆಯದ ಮುನ್ನ ನಿನ್ನಿಂದಳಿದ 
ತಾಂಡವನ ಬಳಿಗೆ ಕೊಂಡೊಯ್ದಿರಿಸು (ತೊರರಾ. ೨-೫-೨೫) ; ಹರಿಹರ 
ವಿರಿಂಚಿ ಶಕ್ರಾದಿಗಳನಿಳಿಕೆಗೈೆದು ತಪನೇಂದು ಮನ್ಮಥ ವಸಂತರ್ಕಳಂ 
ಜಆಕದನು (ಜೈ ಮಿಭಾ. ೯-೪) ; ಈ ಪುರುಷಾರ್ಥಗಳಲ್ಲಿ ಯಾವುದನ್ನೂ 
ಇಳಿಕೆಗೈೆಯುವ ಹಾಗಿಲ್ಲ (ಭಾಗ್ಯಶಿ. ೧. ಮುನ್ನುಡಿ). [ಇಳಿಂಕೆ* ಕೇಯ್‌] 

ಇಳಿಂಕೆಗೊಳ್‌, ಇಳಿಕೆಗೊಳ್‌ (ಕ್ರಿ). ಕಡೆಗಣಿಸು; ಅಪಹಾಸ್ಯ 
ಮಾಡು; ಧಿಕ್ಕರಿಸು: ಗುರುವೃದ್ಧರ ಪೇಟ್ಮ ಹಿತೋಪದೇಶಮಂ 
ಮನದೊಳಿಳಿಂಕೆಗೊಂಡನಿಲನಂದನವೈರದೆ ನಿಮ್ಮನಿಂದ್ರನಂದನನೊಡನಾನೆ 
ಕಾದಿಸಿದೆಂ (ಗದಾಯು. ೫-೪೦). ಇಳಿಕೆಗೊಳ್‌ : ಜಲಜಸಂಭವನಾಜ್ಞೆ 
ಗಳ ತಾನಿಳಿಕೆಗೊಂಡನು (ಸಂಭಸ. ೩೩-೧೭) ; ಧರ್ಮಜನು ಹಿರಿತಾಯ್ಬ 
ಳಿಗೆ ಬರುತಿರೆ ಕಂಡು ಭರತಾನ್ವಯದ ನಾರಿಯರೂ ಇಳಿಕೆಗೊಂಡಾಡುತ್ತ 
ಶೋಕದ ಕಳವಳದಿ ಪೇಳಿದರು (ತಿಮ್ಮಸ್ತ್ರೀ. ೨-೫೯) ; ಅರ್ಜುನಾದಿಗಳಿಳಿಕೆ 
ಗೊಂಡಾಡಿದರ್‌ ತಮ್ಮ ಸಾಸಮಂ (ಜೈಮಿಭಾ. ೭-೬೩). 

[ಇಳಿಂಕೆ + ಕೊಳ್‌] | 
ಇಳಿಕೆಯ್‌ "ಇಳಿಕೆಯ್‌ ನೋ. | 
ಇಳಿಕೆ "ಇಳಿಂಕೆ' ನೋ. 
ಇಳಿಕೆಗಾಣ್‌ (ಕ್ರಿ). ಕೀಳಾಗಿ ಕಾಣು ; ಉದಾಸೀನಮಾಡು ; ಧಿಕ್ಕು| 

ರಿಸು; ಕಡೆಗಣಿಸು: ತಲೆಯಮೇಲಿಆಕಿದವನನೊಗ್ಗಿಸಿ ಸಲಹುವರು | 
ಪುರುಷಾರ್ಥಜೀವರನಿಳಿಕೆಗಾಂಬರು ಸ್ವಾಮಿದ್ರೋಹರನೊಲಿದು ನಂಬು 
ವರು (ಕುವ್ಯಾ ಸ. ಒರಿಇ. ೧-೧೦೮) ; ಕಲಸರಘಸಂಹತಿಯ ಸುಜನರನಿಳಿಕೆ | 
ಗಾಣರಸೂಯೆಯಲಿ ಮನವೆಳಸರಲ್ಲಿಯ ... ಅಖಿಳಜನ (ತೊರ ರಾ. 
೧-೩-೨೯) ; ಅಸುರನನಿಳಿಕೆಗಂ[ಪಾಠಾಂ. ಗೊಂ]ಡುದು ಚಾಪ ಚಪ್ಪರಿಸಿತು | 

` ಚಡಾಳಿಕೆಯ (ತೊರರಾ. ೧-೧೫-೨೩). [ಇಳಿಕೆ (ಆ ಇಳಿಂಕೆ) + ಕಾಣ್‌] 
ಇಳಿಕೆಗೆಯ್‌ "ಇಳಿಂಕೆಗೆಯ್‌' ನೋ. | 
ಇಳಿಕೆಗೈ "ಇಳಿಂಕೆಗೆಯ್‌' ನೋ. | 
ಇಳಿಕೆಗೊಳ್‌ "ಇಳಿಂಕೆಗೊಳ್‌? ನೋ. | 
ಇಳಿಕೆಯ್‌,, ಇಳಿಕಯ್‌, ಇಳಿಕೈ (ಕ್ರಿ). ೧. ಕೀಳಾಗಿ ಕಾಣು; | 
ಅಲಕ್ಷ್ಯಮಾಡು ; ಕಡೆಗಣಿಸು; ತಿರಸ್ಕರಿಸು; ಕೀಳುಮಾಡು; | 
ಮಾರು; ಧಿಕ್ಕರಿಸು : ಮೊದಲೊಳ್‌ ಸಂಭಾಷಣಂಗೆಯ್ವುದೆ ವಲಮಿಳಿ | 
ಕೆಯ್ವಂದಂ (ಕಾದಂಉ. ೧೧೨) ; ಎನಿತೊಳ್ಳಿ ತಾದೊಡಂ ಕಾಜಿನ ಮಣಿ | 
ಗಳ್‌ ಪೊನ್ನತೊಡವನಿಳಿಕೆಯ್ಗುಮೆ (ಧರ್ಮಾಮೃ. ೮-೮೪) ; ಇಳಿಕೆಯ್ವಳೀ 
ಮಹಾಸತಿ ಮಹದೇವಮಂತ್ರಿಯ ಮನಃಪ್ರಿಯೆ (ಎಕ. ೪117, ಸೊರಬ. | 
೧೪೦-೬೯ ; 1198) ; ಮುಖಲಕ್ಷ್ಮಿ ಪೂರ್ಣಡಂದ್ರನನಿಳಿಕೆಯ್ದು ನಿಲ್ವಿನೆಗಂ 
(ಸೂಕ್ತಿ ಸು. ೮-೪೦೫) ; ಮನಸಿಜನನಿಳಿಕೆಯ್ವ [ಪಾಠಾಂ. ನಿಳಯಕ್ಕೆ) 
ಸಿಂಗರಂ ಮಾಡುತುಂ (ನ ೦ ಬಿರ. ೧೩-೧೦೭). ೨. ಬಿಡು; ತೊರೆ: 


ಎಡರಡಸಿರ್ದೊಡಂ... ಮಹಾವೃ ಸನದೊಳ್‌ ತೊಡರ್ದಿರ್ದೊಡಮನ್ಶ 


೮೧೩ 


ಇಳಿಗು 


ದೇಶಮಾದೊಡಮಿಳಿಕೆಯ್ಕದೊಂದೆತನುವೆಂಬವೊಲಾಪ್ತಸಹಾಯನಂಕರಂ 
| ಬಿಡದೊಡನಿರ್ಪವಂ ಸುಜನಮಿತ್ರನವಂ (ದಶಕು. ೧೧-೬೩); ಪಾಲಂ 
| ಕೊಂಡು ಪಯಮನಿಳಿಕೆಯ್ವ ಮರಾಳಂಬೊಲು (ಜಯ ಕಾ. ೧-೨೨). 
| ಇಳಿಕೆಯ್‌ : ೧. ಕೊಂಕಿದೊಡೇಂ ಸ್ಮರಚಾಸಮನಿಳಿಕಯ್ವ [ಪಾಠಾ 
೨; ಕೆಯ್ವ]ರೆ (ಯಕೋಚ. ೨-೪೨) , ದೇವ ಕನಸಿದು ಕರಂ ದೋಷಾವಹ 
| ಮಿಳಿಕ [ಪಾಠಾಂ. ಕೆ]ಯ್ಯ ಲಾಗ (ಯಶೋಚ. ೩-೧೨). ಇಳಿಕ್ಸೆ ; ೨. ನಳ 
ನೃಪನ ಚೆಲ್ವು ಮುಂದಿನ್ನಿಳಿಕೈೆ ದಪುದೆಂದನಂಗತೆಯ ಮುನ್ನಮೆ ತಾಂ 
ತಳೆದನೆನೆ ಉುಸುಮಶರಂ (ದಮಸ್ವ. ೧-೧೨). [೮ ಇಳಿದು * ಕೆಯ್‌] 
ಇಳಿಕೆಯ (ಕ್ರಿ). ಕುಂದು ; ಕುಗ್ಗು; ಕಡಮೆಯಾಗು : ಸಳನೆಂಬ 
ಯದುಕುಲಜನೊರ್ವಂ ತನಗೆ ಭಾಗ್ಯಮಿಳಿಕೆಯ್ಯೆ ದೇಶಾಂತರಪ್ರಾಪ್ತನಾಗಿ 
(ಪದ್ಮರಾ. ೩-೧೫). [ಇಳಿ (ಆ. ಇಲ) ಕೆಯ್‌,] 
ಇಳಿಕೆವಡೆ (ಕ್ರಿ). ತಿರಸ್ಕಾರವನ್ನು ಪಡೆ ; ಉಪೇಕ್ಷೆಗೆ ಗುರಿಯಾಗು : 
ಸಿಂಗದೆ ಮುಪ್ಪುಂ ನೆಗಲ್ಲ8ರೀ ಗಾಂಗೇಯರ ಮುಪ್ಪುಮಿಳಿಕೆವಡೆಗುಮೆ 
[ಇಳಿಕೆ (£ ಇಳಿಂಕೆ) + ಪಡೆ] 


10 


(ಪಂಪಭಾ. ೧೦-೧೯). 
131 ಇಳಿಕೈ "ಇಳಿಕೆಯ್ಮ್‌' ನೋ. 
| ಇಳಿಕೋರೆ (ನಾ). ಎ ಇಳಿಜಾರು : ಪರ್ವತದ ಇಳಿಕೋರೆಯ ತೋಡು 
| ದಾರಿಯಲ್ಲಿ ರೈಲು ಓಡುತ್ತಿದ್ದಾಗ (ಪುನರು. ೪೬೭). 
[ಇಳಿಕು (ಆ ಇಟ್‌ಕು) + ಓರೆ] 
ಇಳಿಗೆ "ಈಡಿಗ' ನೋ. 
20| ಇಳಿಗಡೆ, ಇಳುಗಡೆ (ನಾ). ೧. ಇಳಿಯುವ ಕಡೆ; (ನದಿಯ) ಕೆಳಗಡೆ; 
| ನದಿ ಹರಿಯುವ ಕಡೆ, ಇಳಿಜಾರು, ಹಳ್ಳ: ಪವಣಿಕೆಯೊಳಿರ್ದ 
|  ನೆಂತಿಳಿಗಡೆಯ ಲಿಂಗಮಂ (ಸರಶು. ೧೪-೧೯). ೨. ಇಳಿಯುವಿಕೆ; 
| ಕಡಮೆಯಾಗುವಿಕೆ : ನದಿಯಲ್ಲಿ ಪ್ರವಾಹ ಇಳಿಗಡೆಯಾಗಿದೆ (ರೂಢಿ). 
ಇಳುಗಡೆ : ೧, ಮನೆಯ ಸಾರುನೆವೆಂದು ಮಂದಿ ತನತನಗುಲಿದೆಯ್ದಿ 
ತಿಳುಗಡೆಯೊಳು ಪೋಪ ಹೊನಲೆನೆ ತಡೆಯದುಚ್ಚಳಿಸಿ (ಭರಚ. ೪೪-೫೬). 
:  "ಏರ್ಗಡೆ? ಪರಾ. [ಳ್ಳಿ (ಆ ಇಲ) + ಕಡ್ಮೆ] 
| ಇಳಿಗಾಲ (ನಾ). ಏಳಿಗೆ.ತಪ್ಪಿದ ಕಾಲ; ನಷ್ಟದ ಕಾಲ; ಅವನತಿಯ 
| ಸಮಯ: ಜೈನಸಮಾಜಕ್ಕೆ ಇಳಿಗಾಲವು ಬಂದಿತೆಂದೂ ಇತಿಹಾಸದಿಂದ 
| ತಿಳಿಯುತ್ತದೆ (ತವನಿ. ೯೬).  [ಇಳ್ಳಿ (ಆ ಇಟ) + ಕಾಲ] 
I 


25 


30| ಇಳಿಗಾವು (ನಾ). ಕಡಮೆಯಾದ ಶಾಖ; ಕಡಮೆ ಕಾವು; ತಕ್ಕಸ್ಪಿ 
ಲ್ಲದ ಶಾಖ: ಸ್ವಲ್ಪ ಹೆಚ್ಚಾದರೆ ಏರುಗಾವು ಕೊಂಚ ಕಡಿಮೆಯಾದರೆ 
ಇಳಿಗಾವು (ದಾಬುತ್ತಿ. ೧೪). [ಇಳ್ಳಿ (ಆ ಇಟಿ) + ಕಾವು] 
ಇಳಿಗಾಅ (ನಾ). ಹೀಯಾಳಿಸುವವನು ; ತಿರಸ್ಕರಿಸಿ ಮಾತನಾಡು 
ವವನು : ಪರಭಾವಿಸೆ ಪೂರ್ವಾಪರ ವಿರೋಧಮಿಲ್ಲದುದೆ ತಾಂ ಪುರಾಣ 
ಮದಂ ಮಾಂಕರಿಸುವೊಡೇಪಿಟಕಿ[ಳಿ] [ಪಾಠಾಂ. ಗಿಬಿಕಿ]ಗಾಜರ ಪರಪಿದ 
ಮಾತುಂ ಪುರಾಣಮಕ್ಕೆ ಮಗೇನೋ (ಅರ್ಧನೇ. ೧-೨೯); «ಕಡೆಗಣಿಸು 
ವವರು? (ಅರ್ಧನೇ. ಕೋಶ); “ನಿಕೃಷ್ಟನು, ಮೂಡನು, ಅಜ್ಞಾನಿ 
ನಿಂದಕ” (ಪ್ರಭಣ್ಣ). [« ಇಳ್ಳಿ (ಇಳಿದು) * -ಗಾಜ (೮ -ಕಾಜ)] 
ಇಳಿಗಿಣ್ಷು (ನಾ). ಕಾಲಿನ ಹರಡು; ಹಿಮ್ಮಡಿಯ ಗಿಣ್ಣು (?) : 
ಬಳ್ಳೆ ಮಧ್ಯಂ ಕಚಂ ಬಿಟ್ಟಳಿಗಿಣ್ಬಂ [ಪಾಠಾಂ. ಟ್ಟಾಳಿಗಿಣುಂ, ಟ್ಟಾಳು 


35 


40 


!. ಮಿಣ್ಬಂ, ಟ್ವಿಳ್‌ಗಿಣ್ಟು, ಟ್ವಳ್‌ವಿಣ್ಮ್ಣು, ಟ್ವಳುವಿಣ್ಟು] ಸಾರೆ (ಅರ್ಥನೇ. 
| ೫-೬೩). [ಇಳಿ (ಆ ಇಟಿ) + ಗಿಬ್ಬು (ಆ ಸಂ. ಗುಲ್ಬ)] 


ಇಳಿಗಿವಿ (ನಾ). ೧. ಕಿವಿ ಜೋಲುಬಿದ್ದಿರುವುದು; ಜೋಲುಬಿದ್ದ 
ಕಿವಿ. ೨. (ಆಲಂ) ಚಾಡಿಮಾತನ್ನು ಕೇಳುವವನು: ಅವನೊಬ್ಬ 

45; ಇಳಿಗಿವಿ ಮನುಷ್ಯ (ರೂಢಿ). [ಇಳಿ (ಆ ಇಟ) + ಕಿವಿ) 
| ಇಳಿಗು "ಇಳುಕು? ನೋ, 


ಇಳಿಗೂದಲು 


ಇಳಿಗೂದಲು (ನಾ). (ಕಟ್ಟದೆ) ಇಳಿಬಿಟ್ಟ ಕೂದಲು: ಕೈ ಮೈ ಬೀಸಾಡಿ | 
ಇಳಿಗೂದಲೀಸಾಡಿ ಬೆವರ್ದನಿ ಸೂಸಾಡಿ ಕುಣಿಯೋಣುಬಾರ ಕುಣಿಯೋಣು | 
ಬೌ (ಗರಿ, ೧೨೪-೧೫). 
[ಇಳ್ಳಿ (೮. ಇಟ) + ಕೂದಲು (ಆ ಕೂಂದಲ್‌)) 
ಇಳಿಗೆ (ನಾ). - ಇಳಿಗಾಲ: ಇಳಿಗೆಯಲ್ಲಿ ಎಲ್ಲವೂ ದೂರವಾಗುವುದು 
ಮತ್ತು ನೆರವಿಗೆ ಯಾರೂ ಬರುವುದಿಲ್ಲ (ದಾಬುತ್ತಿ. ೨೨). 
[ಇಳಿ (ಆ ಇಲಾ) + -ಗೈ) 
ಇಳಿಗೊಂಬು (ನಾ). ೧.ಕೆಳಕ್ಕೆ ಬಾಗಿರುವ ಕೊಂಬು. ೨. ತಗ್ಗಿರುವ, 
ಇಳಿಬಿದ್ದಿರುವ ಕೊಂಬೆ. [ಇಳಿ (ಆ ಇಲಿ) + ಕೊಂಬ್ಳು] | 
ಇಳಿಜಾರು, ಇಳುಜಾರು (ನಾ). ಎತ್ತರದ ಕಡೆಯಿಂದ ಕ್ರಮವಾಗಿ 


ತಗ್ಗಾಗುತ್ತಾ ಬಂದ ಪ್ರದೇಶ; ಇಳಿಕಲು: ಸಿಂಧು ನದಿಯ ಮೈದಾನ- 

ಇದು ಉತ್ತರದಿಂದ ದಕ್ಷಿಣಕ್ಕೆ ಇಳಿಜಾರಾಗಿದೆ (ಭೂಗೋಳ. ೩೨) ; ಕೆರೆಯ 

ಕೋಡಿ ಬಳಿ ಬಂದಾಗ ರಸ್ತೆ ಬಹಳ ಇಳಿಜಾರಾಗಿದ್ದುದು ಕಂಡಿತು (ರಂಗಕ. 

೨೬) ; ಈ ಪ್ರದೇಶ ಸಮನೆಲವಾಗಿಲ್ಲ. ಉತ್ತರದಿಂದ ದಕ್ಷಿಣದ ಕಡೆಗೆ ಇಳಿ 

ಜಾರಾಗಿದೆ (ರೂಢಿ). ಇಳುಜಾರು : ಇದರಲ್ಲಿ ಮೊದಲಿನದಕ್ಕಿಂತಲೂ 

ದೊಡ್ಡ ಪ್ರವಾಹವು ಒಂದು ಇಳುಜಾರಾದ ಸಂಕುಚಿತ ಪ್ರದೇಶದೊಳಗಿಂದ 

ಅಬ್ಬರಿಸುತ್ತ . . . ಕೆಳಗೆ ಬಿದ್ದು... ಒಂದು ಗವಿಯೊಳಗೆ ಸೇರುತ್ತದೆ 

(ಮುಂಬಯಿ. ೧-೭೦). [ಇಳಿ (ಆ ಇಟಿ) + ಜಾರ್ಕು (ಎ ಜಾಜ್ಯು)) 

ಇಳಿತ "ಇಟಕಿತ' ನೋ. 

ಇಳಿತರ್‌ "ಇಟಂತರ್‌' ನೋ. 

ಇಳಿತರ (ನಾ). ಕಡಮೆ; ಕೆಳಮುಖ: ಈಗ ನಿರಾಶೆಯು ಇಳಿತರವಾ 
ಗಿದೆ ತೆರೆಗಳ ಗಾಳಿಯ ಹದ ತೋರಿ (ಇಂಗೀತೆ. ೮೦-೪); ಈಗ ಧಾರಣೆ 
ವಾಸಿ ಇಳಿತರಕ್ಕೆ ಬಂದಿದೆ (ರೂಢಿ). 

ಇಳಿತರಮಾಡು - ಅಲಶ್ಷ್ಯಮಾಡು; ಕಡೆಗಣಿಸು: ಇಳೆಯ ವಲ್ಲಭ 
ಕೇಳು ಎನ್ನ ಮಾತಾ ಇಳಿಥರ (ತರ ಮಾಡದೆ (ವಿಸಾಸು. ೫೦-೩). 
[ಇಳ್ಳಿ (ಆ ಇಲ) + -ತರ) 

ಇಳಿತಾಯ (ನಾ). ಇಳಿಯುವಿಕೆ; ಕಡಮೆಯಾಗುವಿಕೆ; ಕುಗ್ಗು 
ವುದು: ರಾಷ್ಟ್ರಗಳು ವಿನಿಮಯದರ ಇಳಿತಾಯವನ್ನು (Competitive 
exchange depreciation) ಮಾಡುವುದರಲ್ಲಿ ಪೈಪೋಟನಡೆಸದಂತೆಯೂ 
ನೋಡಿಕೊಳ್ಳುವುದು (ಅಂತಸಂ. ೬೦). (ಇಳಿತ + -ಆಯ್ಕ] 

ಇಳಿತೆಗೆ "ಇಳಿದೆಗೆ' ನೋ. 

ಇಳಿದನಿ (ನಾ). ಕುಗ್ಗಿದ ಧ್ವನಿ; ತಗ್ಗಿದ ಸ್ವರ: “ನಾನು ಒಲ್ಲೆ? - 
ಕೊತವಾಲನು ಇಳಿದನಿಯಲ್ಲಿ ಹೇಳಿದ (ಕೊತಕಾ. ೨); ಸ್ವಲ್ಪ ಹೊತ್ತು 
ಮೌನವಾಗಿದ್ದಮೇಲೆ ಅವಳು ನಿಟ್ಟುಸಿರು ಬಿಟ್ಟು ಇಳಿದನಿಯಲ್ಲಿ ಹೇಳಿ 
ದಳು (ಬಾಣ ಆ. ೨೪೪); “ಜನರು ಇದನ್ನು ಮುಂದೆಮಾಡಿಕೊಂಡು 
ಟೀಕೆಮಾಡುತ್ತಿದ್ದಾರೆ » ಇಳಿದೆನಿಯಲ್ಲಿ ಎಂದಳು (ಜಮಿಾನ್ಹಾ. an). 

[ಇಳ್ಳಿ (ಆ. ಇಲಾ) + ದನಿ] 

ಇಳಿದಾಣ (ನಾ). ೧. ವಿಮಾನಗಳು ಕೆಳಕ್ಕೆ ಇಳಿಯಲು ಅನುಕೂಲ 
ವಾಗುವಂತೆ ಏರ್ಪಡಿಸಿರುವ ಸ್ಥಳ, ಪ್ರದೇಶ: ಹಾಸನದ ಬಳಿ 
ವಿಮಾನ ಇಳಿದಾಣವೊಂದನ್ನು ರಚಿಸಲಾಗುತ್ತಿದೆ (ರೂಢಿ). ೨. ಹಡಗಿ 
ನಿಂದ ಸಾಮಾನು ಹಾಗು ಜನರನ್ನು ಇಳಿಸಲು ಅನುಕೂಲವಾ 
ಗುವಂತೆ ನಿರ್ಮಿಸಿರುವ ಸ್ಥಳ: “ಕಲ್ಲಿನಿಂದ ಕಟ್ಟದ, ಸಮುದ್ರದಲ್ಲಿ 
ಜಾಚಿಕೊಂಡುಹೋಗಿರುವ, ಹಡೆಗಿನ ಇಳಿದಾಣ, ಅಲೆತಡೆ ; ಅಥವಾ ನೀರಿ 
ನಿಂದ ಪ್ರತ್ಕೇಕಿಸಲ್ಪಟ್ಟಿ ಎರಡು ಭೂಭಾಗಗಳನ್ನು ಕೂಡಿಸುವ ಸೇರುವೆ; 
ಕೃತಕ ಬಂದರು” (೫೦1. ಇಂಕನಿ). ([ಇಳ್ಳಿ(ಆ ಇಟ್‌) + ತಾಣ] 

ಇಳಿದಾರವಾರ "ಇಟ? ಪರಾ. 


ಲೆಗಿ೪ 


ಇಳಿಪ್ರಾಯ 


ಇಳಿದು (ಗು). ೧. ಕಡಮೆಯಾದ; ಕೀಳಾದ; ಕಳನೆಯಾದ; 
ಕ್ಷೀಣವಾದ : ಅಂದಿನಂಗರುಚಿ ಕಣ್ಣಿಳಿದಾಯ್ತು (ಆದಿಪು. ೩-೩); 
ರಘೂದ್ವಹ ಸನ್ನಿಧಿಯಿಂದದೃಶ್ಶಮಪ್ಪು ದುಮಿಳಿದಾಯ್ತು ಚಾಪಲತೆ 
(ಪಂರಾಮಾ. ೫-೮೬) ; ಸತ್ತ್ವನಿಧಿಯ ಶೈಶವಮಿಳಿದೇ (ಜಗವಿ. ೧೬-೧೩) ; 
ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೊಳಿಳಿದಾಯ್ತು ಮನಂ 
(ಯಶೋಚ. ೨-೪೫). ೨. ಸುಲಭವಾದ; ಸುಕರವಾದ; ಸಾಧ್ಯ 
ವಾದ: ಇದೆರಡಜಕೊಳಂ ನೆಗಟಲಾವುದರಿದು ನೆಗಟಲಾವುದಿಳಿದೆಂಬುದಂ 
ಭಾವಕರಪ್ಪವರ್‌ ವಿಚಾರಿಸಿ (ಧರ್ಮಾಮೃ. ೭-೮೧ ಅಡಿಟ) ; ಅದಲ್ಲದೊಡೆ 
ನಿನ್ನನೊಲಿಸುವುದಿಳಿದೇ (ಲೀಲಾವ. ೫-೮) ; ಇಳಿದಲ್ತು ಕೆಳಲೋಕದಿಂ 
| ಬೆಳಕ ಮುಟ್ಟುವುದು (ಪಾರಸಿ. ೨೬-೯). ೩. ಬಡವಾದ; ಕ್ಸಶವಾದ: 
ನಮೆಯುತ್ತ ಸಮೆಯುತ್ತ ಪೆಣ್‌ ಸೊರಗಿ ಸೊರಗಿ ಇಳಿದಾಯ್ತು ಪರ್ಸವೇ 


5 


| 
| 
| 
| 
i 


0 


ಕರಗಿ ಕರಗಿ (ಪಾರಸಿ. ೮-೪). "ಏಳಿದ? ಪರಾ. 

ಇಳಿದಾಗು - ಮ್ಲಾನವಾಗು ; ಕಳೆಗುಂದು : ಕಂದಿದ ಪಟಗನ್ನಡಿ 
ವೊಲೇನಿಳಿದಾದುದೊ ಚಂದ್ರಮಂಡಲಂ (ಚಂದ್ರಪು. ೯-೫). 

[ಆ ಏಳಿದು. / ತೆಮಿ. ಎಳಿದು ; ಮಲ. ಎಳುದು; ತುಳು. ಎಳ್ಳ; 
ತೆಲು. ಎಲ್ಲಿದ] 

ಇಳಿದೆಗೆ, ಇಳಿತೆಗೆ (ಕ್ರಿ). ನಿವಾಳಿಸು; ದೃಷ್ಟಿದೋಷ ಮುಂತಾದುವು 

ಗಳ ಪರಿಹಾರಕ್ಕಾಗಿ ಪೊರಕೆಕಡ್ಡಿ ಮುಂತಾದುವುಗಳನ್ನುಹೊತ್ತಿಸಿ 
ನಿವಾಳಿಸು. ಇಳಿತೆಗೆ : ಮಗುವಿಗೆ ದೃಷ್ಟಿ ಯಾಗಿದೆ ; ಇಳಿತೆಗೆ (ರೂಢಿ). 
ಇಳಿಯತೆಗೆ - ಇಳಿದೆಗೆ: ಪದುಮಾಶ್ಸಿ ಶಿರಸಿನಿಂ ಪಾದಗಳವರಿಗು 
ಹದದಿ ಮೂಜಾವರ್ತಿಯಂ ಇಳಿಯತೆಗೆದು (ಸೌಗಂಧಿ. ೪೯-೬). 
(ಇಳಿ, (ಆ ಇಟಿ) + ತೆಗ] 

ಇಳಿದೆರೆ (ನಾ). ಇಳಿಬಿಟ್ಟ ರುವ ತೆರೆ. 

| [ಇಳಿ (ಆ ಇಚ) + ತೆರೈ (೮ ತೆಆಕ್ಕಿ)] 

25 | ಇಳಿನೀರು (ನಾ). ೧. “ಉಬ್ಬರ, ಹರಿವಿಲ್ಲದ ನೀರು (ಇರುವ ಕಾಲ); 
ಇಳಿನೀರು (ಕಾಲ) ” {slack Water. ಇಂಕನ). ೨. ಇಳಿಯುವ 
ನೀರು. ೩. ಕಡಮೆಯಾಗುತ್ತಿರುವ ನೀರು. 

[ಇಳಿ (ಆ ಇಟ) + ನೀರು (ಆ ನೀರ್‌,)] 
ಇಳಿನೇಸರು (ನಾ). ಇಳಿಯುವ ಸೂರ್ಯ ; ಮುಳುಗುವ ಸೂರ್ಯ; 
|  ಇಳಿಹೊತ್ತಿನ ಸೂರ್ಯ : ಇಳಿನೇಸರಿಳಿಯೆ ಬೈಗಿನ ಕೆಂಪು ಪರ್ನಿ 

| ತೆರಚಿತು ಚೆಲ್ಲಿತುರಿನೀರಿನೋಕುಳಿಯ (ಶ್ರೀರಾಮಾ. ೨೫೬-೭೫೫). 

| [ಇಳಿ (ಆ ಇಟಿ) + ನೇಸರು (ಆ ನೇಸಜ್‌) 

| ಇಳಿಷಾಟು (ನಾ). ೬ ಇಳಿತರ (ಕಿ). [ಇಳಿ (ಆ ಇಬ) + -ಪಾಟು] 

: ಇಳಿಪಿಸು (ಕ್ರಿ). ಇಳಿಸು; ಕಡಮೆಮಾಡು (?) : ಗಳಂತಿಗೆಯಲು... 

35! ಪೊನ್ನನಣ ಡಿ(0)ನ್ನಮನಾಯ್ದುಕಳೆದುನಿನ್ನನ್ತಪ್ಪ ಚೂರ್ಣ್ಣಭಂಗಾರಮಂ 

,  ಪತ್ತೆಂಟಿನಿಳಿಪಿಸಲ್‌ ಕೊಟ್ಟಾ ಚಂದ್ರಾರ್ಕ್ಯತಾರಂಬರಂ ಸುಖಮುಣ್ಣರು 
i (ಸೌಇಇ. 1-1, ೧೬೪-೨೯ ; 1098). [ಇಳಿಪ್ಪು (ಆ ಇಲಾ್‌ಪು) + -ಇಸ್ಕು] 
| ಇಳಿಪು, "ಇಟೀಪು? ನೋ. 
| ಇಳಿಪ್ಪು, ಇಳುಹ್ಮು (ಕ್ರಿ). ಕೀಳುಮಾಡು; ಹೀಯಾಳಿಸು ; ಧಿಕ್ಕ 
ರಿಸು: ಉದಾರನಪ್ಪನಂ ಗೆಟಪನೆಂದಿಳಿಪಳ್‌ (ಕಾದ ೦ ಪೂ. ೫೪೯); 
ಆ ಹಂಸನನಿಳಿಪಿದನಾ ರಾಜಹಂಸನಬಳಾಳಿಯುತಂ (ಚಂದ್ರಪು. ೭-೧೪೭). 
ಇಳುಹ್ಮು : ಹೊಳೆವಸಿ ತ್ರಿಶೂಲ. .. ಕಾಂತಿಗಳಿಳುಹಿದುವು ಖದ್ಯೋತ 
ದೀಧಿತಿಯ (ಕುವ್ಯಾದ್ರೋ. ೧೨-೯). [ಇಳ್ಳಿ (ಆ ಇಳಿದು) * -ಪ್ಪು) 
ಇಳಿಪ್ರಾಯೆ (ನಾ). ಪ್ರಾಯ ತಗ್ಗಿದ ಸಮಯ; ಇಳಿವಯಸ್ಸು ; 
ಯೌವನ ಕಡಮೆಯಾಗುತ್ತಿರುವ ಕಾಲ: ಈರ ಆ ಇಳಿಪ್ರಾಯದಲ್ಲಿ 
ಸ್ಫೂರ್ತಿಗೊಂಡ (ಮುಂಗಾಮು. ೭೨). [ಇಳ್ಳಿ (ಆ ಇಟಿ) + ಪ್ರಾಯ] 


20 


30 


40 


| 
( 
1 
( 
(| 


43 


ಇಳಿಜಾನಿ ೮ಗಿ೫ ಇಳಿವಯಸ್ಸು 


ಇಳಿಜಾವಿ (ನಾ). ಇಳಿಯಲು ಹತ್ತಲು ಆಗುವ ಬಾವಿ; ಇಳಿಯುವ | ' ಇಳಿನೇಡು (ನಾ). ಸಮನೆಲವಿಲ್ಲಡೆ ಏರುತಗ್ಲಾಗಿರುವಿಕೆ ; ಒಂದು 
ಬಾವಿ: ತೋಟದಲ್ಲಿ ಒಂದು ಇಳಿಬಾವಿ ತೆಗೆಸಿದ್ದಾರೆ (ರೂಢಿ). | ;  ಕಡೆಎತ್ತರ, ಒಂದು ಕಡೆ ತಗ್ಗಾಗಿರುವಿಕೆ, ಅಂತಹ ಪ್ರದೇಶ: 
[ಇಲಿ (ಆ ಇಟ) + ಬಾವಿ] “ಜಲಾನಯನ ಪ್ರದೇಶ (ನದಿಗೆ ಬರುವ ಮಳೆನೀರು ಬಿದ್ದ ಪ್ರದೇಶ) 

ಇಳಿಬಿಡು "ಇಳಿವಿಡು' ನೋ. | | ಇಳಿಮೇಡು * (Catchment. ಇಂಕನಿ). [ಇಳಿ (ಆ ಇಟಿ) * ಮೇಡು] 
ಇಳಿಬಿಸಿಲು (ನಾ). ಇಳಿಹೊತ್ತಿನ ಬಿಸಿಲು; ಸಂಜೆಯ ಹೊತ್ತಿ ತಿನ! 5: ಇಳಿಮೊಗ (ನಾ). ೬ ಇಳಿಮುಖ ೧: ಹತ್ತನೆಯ ಆಶ್ವಾಸದಲ್ಲಿ ಕತೆಯ 
ಬಿಸಿಲು: ಇಳಿಬಿಸಿಲು ಮೋರೆಯನ್ನು ಅಡರುತ್ತಿತ್ತು (ಕನುನೆ. ೬). | ಕಾವು ಇಳಿನೊಗವಾಗುತ್ತದೆ. ಇಲ್ಲಿಗೆ ಮುಕ್ತಾಯವಾಗಿದ್ದರೂ ಕಾವ್ಮದ 

| 
I 


[ಇಳಿ (ಆ ಇಟ್‌) + ಬಿಸಿಲು (೮ ಬಿಸಿಲ್‌)] ದೃಷ್ಟಿಯಿಂದ ಉಚಿತವಾಗಿರುತ್ತಿತ್ತು (ನಂಜುಂಡ. ೬೦). 


ಎಕ ಎಡಿ ಸಿ 


ಸಲೆಮಾಜುಗೊಂಡಡಂ ಯೊಲೊಮನೆಯೊಳಿರ್ದ ಸತಿಸುತಾದಿಗಳ|10 ಈಗ ಹೇಗಿದೆ?” ಎಂತ ಆಗ ಕೇಳಿದ. ಲಲಿತಾ ಇಳಿ ಮೋರೆಯಾಂತ ಹಾಗೆ 

ನೊಂದುಳಿಯದೆ ತಿಂಬ ತೆಆದಂತೆ (ಗುರುಬೋ. ೨೭-೧೦೬). 
[ಇಳಿ (ಆ ಇಟ್‌) + ಬೆಲೆ] 

ಇಳಿಬೆಳಕು (ನಾ). ಇಳಿದು ಬರುವ ಬೆಳಕು, -- ಪ್ರಭೆ : ನಿನ್ನ ಕೃಪೆಯ 

ಇಳಿಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ (ಹೃದಸ. ೬೧-೧೩). 
[ಇಳಿ (ಇಲಿ) + ಬೆಳಕ್ಕು (೮ ಚೆಳಗ್ಗು)] 

ಇಳಿಭೋಗ್ಯ (ನಾ). ಲೇವಾದೇವಿಯಲ್ಲಿ ಜಮಾನನ್ನು ಭೋಗ್ಯಕ್ಕೆ 
ಹಾಕಿಕೊಂಡು ಅಸಲು ಬಡ್ಡಿ ಎರಡೂ ತೀರುವ ತನಕ ಉತ್ಪತ್ತಿ 
ಯಲ್ಲಿ ಕಟಾಯಿಸಿಕೊಂಡು ಅನುಭವಿಸುತ್ತಾ ಬರುವ ಕ್ರಮ: 
ಅವನು ಹೊಲವನ್ನು ಎಂಟು ವರ್ಷಕ್ಕೆ ಇಳಿಛೋಗ್ಯ ಹಾಕಿದ್ದಾನೆ (ರೂಢಿ). 
ಓ ಈ ಕ್ರಮದಲ್ಲಿ ಸಾಮಾನ್ಯವಾಗಿ ಜಮಾನಿನ ವಾರ್ಷಿಕ 
ವರಮಾನ ಭೋಗ್ಯದ ಹೆಣದ ಬಡ್ಡಿಗಿಂತ ಹೆಚ್ಚಾಗಿರುವುದರಿಂದ 
ಬಡ್ಡಿ ಕಳೆದು ಉಳಿದ ಮೊಬಲಗನ್ನು ಅಸಲಿಗಾಗಿ ಕಟಾಯಿಸಿ 
ಕೊಳ್ಳುತ್ತಾ ಬರುತ್ತಾರೆ. [ಇಳಿ (ಆ ಇಟಕಿ) + ಭೋಗ್ಯ] 

ಇಳಿಮಾನು (ನಾ). ಇಳಿಯುವ ಮಾನು; ನುಗ್ಗುವ ಮಾನು: ವಿಧಿ 
ವಂಚನೆಯ ಕೂಣಿಗಿಳಿಮಾನಿನೋಲಂತೆ ಮಂಥರೆಯ ಮಾತಿನಗ್ನಿಯ 
ಮೋಹಕೊಳಗಾಗಿ ( ಶ್ರೀರಾಮಾ. ೧೧೬-೧೩೩). 

[ಇಳಿ, (ಆ ಇಟಿ) + ಮಾನು (ಆ ಮಾನ್‌)] 

ಇಳಿಮುಖ (ನಾ). ೧. ತಗ್ಗುವುದು; ಕಡಮೆಯಾಗುವುದು; ಇಳಿ 
ಯುವ ಸ್ಥಿತಿ: ಕಾವೇರಿಯ ಪ್ರವಾಹ ಇಳಿಮುಖವಾಗಿದೆ (ರೂಢಿ). 
೨. ಜೊಲು ಮುಖ; ಉತ್ಸಾಹವಿಲ್ಲದ, ಖಿನ್ನವಾದ ಮುಖ: 
ದೇವರ ಜಗುಲಿಯ ಮುಂದೆ ಇಳಿಮುಖಮಾಡಿಕೊಂಡು “ಗುಮ್ಮನೆ ? 
ಕುಳಿತಿದ್ದಳು (ಮೊಗ್ಗು. ೨೮). "ಇಳಿಮೋಟಕ? ಪರಾ. 

ಇಳಿಮುಖವಾಗು - ಕಡಮೆಯಾಗು ; ಅವನತಿಗೆ ಬರು; ಏಳಿಗೆ 
ಕುಂದು: ಮಾನಸಿಕ ಶಕ್ತಿ... ನೊದಲು ನಿಧಾನವಾಗಿಯೂ, ಆಮೇಲೆ 
ನೇಗವಾಗಿಯೂ, ಇಳಿಮುಖವಾಗುವುದು (ಶಿಕ್ಷದ. ೬೦೩) ; ಊರ್ಜಿತ 
ಸ್ಥಿತಿಯಲ್ಲಿದ್ದುದು ಈಗೆರಡು ವರ್ಷಗಳಿಂದ ತುಸು ಇಳಿಮುಖವಾಗಿದೆ 
(ತೇಮೋಡ. ೨) ; ಸೂರ್ಯ ಇಳಿಮುಖವಾಗುವ ಹೊತ್ತಿಗೆ ಅವನು . 
ಏದುಸುರು ಕರೆಯುತ್ತಾ ಬಿದ್ದುಕೊಂಡನು (ಯೋಧಪು. ೭೯). 
[ಇಳಿ (ಆ ಇಟ್‌) + ಮುಖ] 

ಇಳಿಮುಳುಗು (ಕ್ರಿ). ಸಂಪೂರ್ಣವಾಗಿ ಮುಳುಗು : ಇಳಿಮುಳುಗಿ 

ದವನಿಗೆ ಚಳಿಯೇನು ಮಳೆಯೇನು (ಗಾದೆ). 
[ಇಳ್ಳಿ + ಮುಳುಗು (ಆ ಮುಟುಂಗು)) 

ಇಳಿಮೇಜು (ನಾ). ಇಳಿಜಾರಾದ ಮೇಜು; ಡೆಸ್ಕು: “ಮೊಳಕಾಲೂ 
ನಮಸ್ವಾ ರೆ ಮಾಡುವುದಕ್ಕೆ ಉಪಯೋಗಿಸುವ ಇಳಿಮೇಜು ; ಸ 
ಎಂಬ kd ಪ್ರಾರ್ಥನೆಯನ್ನು ಹೇಳುವಾಗ ಉಪಯೋಗಿಸುವ ಇಳಿಮೇಜು ? 
(61681001. ಇಂ ಕಥಿ), [ಇಳಿ (ಆ. ಇಲಾ) + ಮೇಜು) 


I 
| ಇದೇಪಾ” ಎಂದಳು (ಕಣ್ಮಣಿ. ೨೩); "ವರ್ಗವಾದಲ್ಲಿ ಏನಾದರೂ ಮಾಡ 
ಬಹುದು. ಇದೇನೋ ಸರಿ? ಕೊತನಾಲನು ಇಳಿಮೋರೆಯಿಂದ ಎಂದ 
| (ಕೊತಕಾ. ೪೨). ([ಇಳ್ಳಿ (ಆ. ಇಟ್‌) * ಮೋರೆ (ಆ ಮೋಜ!)] 
' ಇಳಿಯ (ನಾ). ದುರ್ಬಲ; ನಿಕೃಷ್ಟ; ಕೆಳಮಟ್ಟದವನು ; ಅಲ್ಪ 
5; ಬಡವ: ಇಳಿಯನಪ್ಪನಂ ಮ AN A 
ಸ ದವನೊಲ್ಲರ್‌ ಜಲಜನದನೆಯರ್ಪಿರಿದ ಪಿರಿದನೀವನಾತನಂ ತವೆ ಕೊಂಡು 
|  ಕಂಡಿಪರದರಿಂದಿಳಿಯನಳಿ£ರ] ಯನೆಂಬೆರಡು ಭೇದದೊಳಿಪ್ಪು ದವಳೊಲ್ಲ 
ಡೆಗೆನರಿಯದಿನಿತಿನಿತಂ ಪಟ್‌ಯಲೀಯದಂತೀವುದು ಮನಮಂ ಕಾಣ್ವುದು 
ವಿಟಿಂ (ಮದತಿ. ೧೦-೮೬). [ಇಳಿದು + -೮,] 
20 | ಇಳಿಯಂಬು (ನಾ). ಒಂದು ಜಾತಿಯ ಮಾನು; ಮಾನುಗಳಲ್ಲಿ 
| ಒಂದು ಬಗೆ: ಬಿಳಿಚ ಚಿಪ್ಪಲು ಮಲಗು ಹೆಮ್ಮಲಗು ಬಿಳಿಯಾನೆ 
ಮಳಲಿ ಕೂಡಿಲು ಚಕ್ರಗೆಂಡೆಯಾವೆಗ ನವಿಲುಯಿಳಿಯಂಬು ಕುಜಕಿದಲೆಗ 
ಹೆಮ್ಮಾನು (ಹಚಕಾ. ೫-೪೬). [ಇಳಿ (ಆ ಇಟ) + ಅಂಬ್ಯು ?] 
ಇಳಿಯಿಕ್ಕು (ಕ್ರಿ). ನೇಲುವಂತೆ ಬಿಡು: ಕೊರಳಿಂಜಿ ಇಳಿಯಿಕ್ಕಿದ 
25 | ಜನಿವಾರವು ನಿವೀತ (ನಾಚರಾ. ಕ). [ಇಳಿ (ಆ ಇಟ್‌) + ಇಕ್ಕು] 
ಇಳಿಲ್‌, (ನಾ). ನೇಲುವ ವಸ್ತು; ಜೋಲಾಡುವ ವಸ್ತು. 
ಇಳಿಲ್‌ಹಾಕು - ಜೋಲುವಂತೆ ಹಾಕು: ಜಾತ್ರೆಗೆ ತಕ್ಕ ಜೋತು 
ರುಟ್ಟದ್ದಾರೆ ಜಾತಿಮುತ್ತುಗಳನಿಳಿಲ್ಹಾಕಿ (ಕನ್ನನು. 1, ೨). 
[ಳಿ (ಆ ಇಟ್‌) + -ಇಲ್ಫ್‌) 
30| ಇಳಿಲ್‌, (ನಾ). ಶೋಭೆ; ಚೆಲುವು. "ಇಳಿಲೆ? ಪರಾ. 
[ದೇ. ॥ ತಮಿ. ಎಟಾಲ್‌] 
ಇಳಿಲೆ, ಇಳಲೆ (ನಾ). ೧. ಹೆಂಗಸು; ಸುಂದರಿ: ಆಕೆಯ ಚರಣಾಂ 
ಗುಳಿಗಳಮರ್ಕೆಯಿನಪ್ಪಿದ ಸುರದಂಪತಿಗಳ ಪೋಲ್ವೆಯನೊಪ್ಪಿದನಿಳಿಲೆಯ 
ಪದಯುಗನಖವಾಕೃತಿಗಳ್‌ ಕುಳಿಶಾಭ್ರಕ ನಿಕುರುಂಬಾಕೃತಿಗಳ್‌ 
(ಸುಕುಮಾ. ೫-೫೦ ರ); ಧರೆಯೆಂಬಿಳಿಲೆಯ ವರಕುಚಯುಗವೆನೆ ವರ 
ಸುರಭೂಧರಯುಗಲಾ (ಚಂದ್ರಸಾಂ. ೧-೯೭); ನೀನನ ಬಭೃತಕ್ಕಾಮ್ರದ 
ಕೊನರ್ಗುಡು ಸಾನಂದದಿನೆನುತಿಳಿಲೆಯ ಬಳಸಿನ ಮಾನಿನಿಯರ್‌ ಜಾಣ್ಣುಡಿ 
ದೊಯ್ಯನೆ ಮನೆಯಿಂ ಜಾಜಂದರತ್ತ (ಜಯಕಾ. ೮-೪೨). ೨. ಹೆಂಡತಿ; 
ಸತಿ: ಇಳಿಲೆ ಸತಿ” (ಶಮದ. ನ. ೩೭ ಅಡಟ). ಇಳೆಲೆ: ೨. ರಾವಣಗೆ 
40 ನೀನಿಳಲೆಯಾಗು (ರಾಮವಿ. ೧೩-೧೩); (ರಾಮವಿ. ೧೪-೧೩೦; ೧೪-೧೭೩ ; 
೧೫-೮೬ ; ೧೬-೧೩ ನೋ). [ಇಳಿಲ್‌ + -ಎ,] 
ಇಳಿನಯಸ್ಸು (ನಾ). ಯೌವನ ಕಡಮೆಯಾದ ಕಾಲ; ಮುಪ್ಪು: 
ಮಹಾರಾಜರು ಇಳಿವಯಸ್ಸಿಗೆ ಬರುವುದರೊಳಗೆ ಈ ನಾಡ ಭಾರವನ್ನು 
ಹೊರುವ ಒಬ್ಬ ಮಗನು ಬೇಕಲ್ಲ (ಸವತಿ. ೧೦) ; ಈ ಗ್ರಂಥ ದಾಸರ 
45 . ಇಳಿವಯಸ್ಸಿನಲ್ಲಿ ರಚಿತವಾದುದು (ಜಗದಾ. ೨೫೭). 
[ಇಳಿ (ಆ ಇಲ್‌) + ವಯಸ್ಸು] 


ಇಳಿಬೀಳು "ಇಳಿವೀಳ್‌? ನೋ [ಇಳಿ (ಆ ಇಟ್‌) + ಮೊಗ) 
ಇಳಿಬೆಲೆ (ನಾ). ಕಡಮೆಬೆಲೆ ಅಗ್ಗದ ಬೆಲೆ: ಇಳಿಬೆಲೆಗೆ ಮಾರಿಯಂ ' ಇಳಿನೋಕೆ (ನಾ). ಎ ಇಳಿಮುಖ ೨ : “ವಾಸಿಯೇಸ್ರಿ ಜಯರಾಮುಗೆ? 


ಇಳಿವರಿ ೮೧೬ 


ಇಳಿವರಿ, ಇಳವರಿ (ನಾ). ಕಡಮೆ ಬೀಳುವಿಕೆ ; ತಗ್ಗು ವಿಕೆ; ಕುಗ್ಗು 
ವಿಕೆ: ಇಳಿವರಿ ಸೇರಿ ಅಡಿಕೆ ಒಟ್ಟು ೯ ಮಣವಿತ್ತು (ಅವತಂ. ೮೫) ; 
ಆಮೇಲೆ ಆ ದಂಡ ಜೀವಾವಧಿಯ ಕಠಿನಶಿಕ್ಷೆಯಾಗಿ ಇಳಿವರಿಯಾಯಿತು 
(ಪುನರು. ೫೦೬). ಇಳೆವರಿ: ಕಡಲೇಕಾಯಿ ಒಣಗಿದ ಮೇಲೆ ಬಹಳ 
ಇಳವರಿ ಬರುತ್ತೆ (ರೂಢಿ). [ಇಳಿ (ಆ ಇಲ) + -ವರೈಿ) 


ಇಳಿವಾಯ್ಕು (ಕ್ರಿ). ಇಳಿಬಿಡು ; ಕೆಳಗೆ ಬಿಸಾಡು: ಉರಿವರಿನೆಕ್ಕೆ | 
ಪಂದಿದಲೆ ಪೆರ್ಜೊಲೆ , , . ಸುರಿದಿಳಿವಾಯ್ಕಿ ನೂಂಕಿ (ರಾಜಶೇ | 
೬-೧೧೬). [ಇಳ್ಳಿ (< ಇಟಕ್ಕಿ) * ಪಾಯ್ಯು] 


ಇಳಿನಿಡಿ (ಕ್ರಿ). ಇಳಿಯ ಹಾಕು; ನೇತುಹಾಕು; ' ಹೋಲುವಂತೆ 
ಹಿಡಿ: ಕೆಡುಕ ನೇವಳ ಲುಳಿಬಳೆ ಮೊದಲಾದಚ್ಚ ದೊಡಿಗೆಯನಾ ಪ್ರ 
ತಣಿಯೆ ನಡೆದಾಡಿ ಕಲ್ಪವೃಕ್ಷಗಳೆ ಚೇಶಕಣ6ಪನಿವಂತೆ SR 
(ಭರಚ. ೭೩-೧೧೬). [ಇಳ್ಳಿ (ಆ ಇಟ) + ಪಿಡಿ] | 
ಇಳಿನಿಡು, ಇಳಿಬಿಡು (ಕ್ರಿ). ೧. ನೇತುಬಿಡು; ತೂಗುಹಾಕು; | 
ಜೋಲಾಡುವಂತೆ ಬಿಡು; ಇಳಿಯುವಂತೆ ಬಿಡು, —ಸುರಿ: | 
ತೊಟ್ಟ ಳೆಸೆನ ವಿಭೂಷಣವನಿಳಿವಿಟ್ಟು ಸರ್ವಾಂಗದಲಿ (ನಿಭಾಗ. ೪-೫-೨೯); 15 
ಹ ಸೀತಾಂಬರದಮೇಲಿಳಿವಿಟ್ಟ ಮಣಿಮೆ ₹ಖಲೆ ಯ (ನಿಭಾಗ. 
೬-೯-೨೩) ; ಕೃಶಾನುವೊಳ್‌ ಬೆರಸಿದ ಫಲ್ಲದೊಂದೆ ಪೆಟಲುಪ್ಪಿನ ಪೆರ್ದಿಡಿ | 
ಮರ್ದಿನೆಂಬಿವಂ... ಇಳಿವಿಟ್ಟು ಸೂಸೆ ಪೊಯ್ದು (ರಾಜರೇ. ೬-೧೧೬) . 
ಇಳಿಬಿಡು : ೧. ಅವನು ಬಂದೂಕನ್ನು ಹೆಗಲಿಗೆ ಇಳಿಬಿಟ್ಟನು (ಬಂಗಾಹೆ. 
೬೨). ೨. ಕಳೆಚಿಬಿಡು ; ಸಡಿಲಬಿಡು; ದೂರನೂಕು : ಬಿಟ್ಟಡಾ|20 
ನೆನ್ನುವನು ತಾನಿಳಿಬಿಟ್ಟುದಿಲ್ಲೆಲೆ ಭೂಪ (ನಿಭಾಗ.` ೫-೮-೩೨) ; ಗಾಳಿಯು 
ಅನುಕೂಲಿಸಿದಾಗ ಒಮ್ಮೆ ಪಟವನ್ನು ಇಳಿಬಿಟ್ಟರೆ ತೀರಿತು. ಆದು ಶೀವ್ರ 
ದಿಂದ ನಡೆಯುತ್ತದೆ(ಮುಂಬಯಿ. ೪-೧೫೭). [ಇಳ್ಳಿ (ಆ ಇಲಾ) + ಬಿಡು) 
ಇಳಿವೀಳ್‌, ಇಳಿಬೀಳು, ಇಳಿವೀಳು (ಕ್ರಿ). ೧. ಗೋಡೆ ಹಾರಿ ಒಳಕ್ಕೆ 
ಇಳಿ: ಗುಡುಗುಡಿಸುತ್ತೆ ಕಲ್ಪಡಿಗಳಂ ತಳೆದಾರ್ದಿಳಿನೀಳ್ಲು ಪೌಳಿಯಂ 
ನಡೆ ನಡೆ ಕೇರ್ಗಳಂ ಕೆಡಪು ಬಲ್ವಡಿಯಂ ಮುಜಕಿ... ಎನುತುರ್ಬಿ 
ಬೊಬ್ಬಿಆಂದು ಮುತ್ತಿದರಾ ಗೃಹಮಂ (ವೃಷನಿ. ೩೯-೪). ಇಳಿಬೀಳು : 
೨. ನೇತುಬೀಳು; ತೂಗಾಡು: ರಾಯರ ಮನೆಯ ಮುಂದಿರುವ 
ಒಂದು ಬೋರ್ಡಿನ ಜತೆಗೆ ಇನ್ನೊಂದು ಬೋರ್ಡು ಇಳಿಬೀಳಬೇಕೆಂದು 
ರಾಜಮ್ಮನ ಹೆಬ್ಬಯಕೆ (edd. ೮೫). ಇಳಿವೀಳು : ೩. ಕೆಳಕ್ಕೆ 301 
ಬೀಳು : ಚಕ್ರಗಳಾಜಕೀಳ ಮುಂಗಟ್ಟ ನಭಕಿಟ್ಟು ವಕ್ರಿಸದಶ್ನ ಪೋಡುತಿೆ | 
ವಿಕ್ರಾಂತ RAN ಪೋಗಸಿದನಿಳಾಚಕ್ರಕೊಂದಿಳಿವೀಳದಂತೆ 
(ಭರಚ. ೩0-೭೬). [ಇಳಿ (ಆ ಇಲಾ) * ಬೀಳ್‌ (ಆ ಬೀಲು್‌)) 
ಇಳಿವೀಳು "ಇಳಿವೀಳ್‌' ನೋ. 
ಇಳಿಶಿಂಗಿ (ನಾ). ಒಂದು ಗಿಡದ ಹೆಸರು (ಮೈಣಗಿ. ೭೫-1529). [?) 
ಇಳಿಸು, (ಕ್ರಿ). ಕೀಳುಮಾಡು ; ಧಿಕ್ಕರಿಸು; ಹೀಯಾಳಿಸು; ಮಾರು: | 
ಬೆಳಗುವ ಸೊಡರ್ಗಳ ಬೆಳಗುಮನಿಳಿಸಿ ತಟತ್ತಲಸಿ ಪೊಳೆಯೆ ತಮ್ಮಯ | 
ಬೆಳಗಗ್ಗಳಿಸಿ ತಟತಟೇಸಿ ವಿದ್ಯುದ್ವಿಳಸಿತಮೆನಿಸಿದುವು ನರನ ದಿವ್ಯಾಸ್ತ್ರಂ | 
ಗಳ್‌ (ಪಂಪಭಾ. ೧೦-೪೭); ಇಳಿಸಲಿಳಿಸಲ್‌ ಮಾರ್ಕೊಳ್‌ ಮಾರ್ಕೊರ್ಳ 
ಪುಗಲ್‌ ಫುಗಲೆಂದು ಸಂಗಳಿಸಿ ಶರದಿಂ ಕೊಳ್‌ ಕೊಳ್ಳೆಂದೆಚ್ಚೊಡೆಚ್ಚ ಶರಂ 
ಗಳಂ ಮುಳಿದು ಕಡಿದುಂ ಸೀಳ್ದುಂ (ಶಾಂತಿಪು. ೪-೨೪) ; ಇಳಿಸಲಕ್ಕುಮೆ 
ಗಾಂಡಿನಿಯಂ ಸುಯೋಧನಾ (ಗದಾಯು. ೨-೩೭) ; ಆವನ ತುದಿಕೋ 
ಡೊಳ್‌ ಸಕಲಾವನಿ ಕೇದಗೆಯ ಮುಗುಳ ತುದಿಗೆಆಗಿದ ಭೃಂಗೀವಪುವನಿ 
ಳಿಸಿ ಸೂಗಯಿಕುಮಾವಿಸ್ಣುವರಾಹಮೂರ್ತಿ ದಯೆಗೆಯ್ಲೊಳ್ಳಂ(ಎಇ.೩11, 
ಊರುದಂಡಂ ರಂಭ ಗಳ ಸೊಬಗನಿಳಿಸುತಿರೆ 
(ಬಸರ; ೧-೧೦೬). "ಏಳಿಸು' ಪರಾ. (ಇಳ್ಳಿ (ಆ ಇಲ್‌) * -ಸ್ಮು) 


10 


| 
I 
| 


| 
40 | 
| 1 
| 


೨೭೮-೧೧೧ ; 1077) ; 45 


ಇಳೆ 


| ಇಳಿಸ್ಕು "ಇಟಾಸು' ನೋ. 
| ಇಳಿಹು "ಇಲವು? ನೋ. 


ಇಳಿಹೊತ್ತು (ನಾ). ನಡುಹೆಗಲಿನಿಂದ ಸಂಜೆಯವರೆಗೆ ಇರುವ 
ಕಾಲ; ಹೊತ್ತು ಮುಳುಗುವ ಸಮಯ : ಸಜ್ಜನರ ಸ್ನೇಹವು ಇಳಿ 
ಹೊತ್ತಿನನೆರಳಿನಂತೆ ಹೆಚ್ಚಾಗುತ್ತದೆ. ಕೀಳರ ಸ್ನೇಹವು ಏರುಹೊತ್ತಿನ ನೆರಳಿ 
ನಂತೆ ಕಡಿಮೆ ಆಗುತ್ತದೆ (ಮುಂಬಯಿ. ೨-೧೬) ; ಇಳಿಹೊತ್ತಿನಲ್ಲಿ ಕಂಡ 
ದುಃಖದ ಪ್ರತಿಮೆಯಾದ ರೂಪಾ ರಾತ್ರಿಯಲ್ಲಿ ಆನೇಕ ಖಂಡಸ್ವಪ್ನ ಗಳನ್ನು 
ಕಂಡು Res REA Gs ತ. ೪೦೮) ; ಅನಲ 
ಅಯ್ಯೋ, ಇನ್ನೇನುಮಾಡಲಿ? ಇಳಿಹೊತ್ತಾಯಿತು. ಸಂಜೆ ಸಮಾಪಿಸಿತು 
(ಅಂತರಾ. ೨೪). [ಇಳಿ (ಆ ಇಟ) + ಹೊತ್ತು (ಆ ಫೊಟ್ಟು)] 

ಇಳುಕೆಲು "ಇಳಕಲು' ನೋ. 

ಇಳುಕು, ಇಳಕು, ಇಳಿಗು, ಇಳುಗು (ಕ್ರಿ). ೧. ಕೆಳಕ್ಕೆ ಬರುವಂತೆ 
ಮಾಡು ; ಕೆಳಕ್ಕೆ ತರು: ಬಸ್ರೀ ಮರದ ಕೆಳಗೆ ಮೃತದೇಹವನ್ನಿಳುಕಿ 
ಮುಂದುಗಡೆ ಹೊರುತ್ತಿದ್ದವರು ಹಿಂದುಗಡೆಗೂ ಹಿಂದುಗಡೆಯವರು 
ಮುಂದುಗಡೆಗೂ ಬದಲಾಯಿಸಿಕೊಳ್ಳುತ್ತಿದ್ದರು (ಹುಟ್ಟಿಹ. ೬೭). 
ಇಳೆಕು : ಜೇನು ಇಳಕುವವನು ಕೈ ನೆಕ್ಕದೇ ಬಿಡುವನೆ (ಹುಟ್ಟಿಹ. 
೧೧೩) ; ಅವರು ಮಾನಿನಮರದಿಂದ ಕಾಯಿ ಇಳಕುತ್ತಿದ್ದರು (ರೂಢಿ). 
ಇಳಿಗು : ಚಹಾ ಮಾಡಿ ಇಳಿಗಿ ರೊಟ್ಟಿಗಳನ್ನು ಸುಡಲು ಆತ ತವೆ 
ಹೆಚ್ಚಿದ್ದೆ (ಧೂಮಮ. ೯೮). ಇಳುಗು : ೨. ಕರೆ; ಕೊಡು: ಅರ್ಧ 
ಸಿದ್ದೆ ಹಾಲನ್ನು ಒಂದು ದನ ಇಳುಗಿಯೇ ಇಳುಗುತ್ತದೆ (ಮರಮ. ೭). 
"ಇಳುಹು' ಪರಾ. [ಆ ಇಚಿಿ * -ಕು. / ಮಲ, ಇಟಕ್ಕ) 

ಇಳುಗಡೆ "ಇಳಿಗಡೆ' ನೋ. 

ಇಳುಗು "ಇಳುಕು' ನೋ. 

ಇಳುಜಾರು "ಇಳಿಜಾರು? ನೋ. 

ಇಳುಪು "ಇಟ್‌ಪು? ನೋ. 

ಇಳುವು "ಇಟಪು' ನೋ. 

ಇಳುಹಿಸು (ಕ್ರಿ). ಇಳಿಸುವಂತೆ ಮಾಡು: ಹೊರೆಯನ್ನು ಇಳುಹಿಸಿ ಸುಧಾ 
ರಿಸಿಕೊಳ್ಳುವಂತೆ ಹೇಳು (ರೂಢಿ). [ಇಳುಹ್ಮು (ಆ ಇಟಕಿಪು) + -ಇಸ್ಕು] 

ಇಳುಹು, "ಇಲಾಪು' ನೋ. 

ಇಳುಹ್ಮು "ಇಳಿವ ನೋ. 

| ಇಳೆ (ನಾ). ೧. ಭೂಮಿ. ೨. ಹಸು; ಗೋವು; ಆಕಳು. ೩. ವಾಕ್ಕು; 
ಭಾಷೆ; ಶಬ್ದ; ವಾಣಿ. ೪, ಶರೀರದ ಬಲಗಡೆಯಲ್ಲಿರುವ ಒಂದು 
ನಾಡಿ; ಧಮನಿ. ೫. ಮನುವಿನ ಮಗಳು; ಬುಧನ ಹೆಂಡತಿ: 
ಮನುಪುತ್ರಿಯಾದ ಇಳೆಯಲ್ಲಿ ಚಂದ್ರನ ಮಗನಾದ ಬು ಧನಿಂದ 
ಪುರೂರವಸ್ಸು ಹುಟ್ಟಿದನು (ಭಾರದ. ೯೮). ೬. ವಿಷಮಾರ್ಥ. 
೭. ಅನ್ನ. ೮. ನೀರು. ೯. ರಸಮಯವಾದ ವಸ್ತುಗಳ ಸಮೂಹ. 
೧೦, ಉತ್ತಮ ಸ್ಥಿತಿ. ೧೧. [ಗಣಿತ] ಒಂದು ಎಂಬ ಸಂಖ್ಯೆಯ 
ಸಂಕೇತ: “ರಸೆ ಧರೆ ಇಳೆ ರೂಪವೈಕಮೊಂದಆ ನಾಮಂ  (ವ್ಯವಹಾ. 
೯-೧). ಇಳೆ: “ಭೂಮಿ ವಿಷಮಾರ್ಥಂ ಶಬ್ದಮನ್ನೆಂ ಜಲಂ ರಸವಸ್ತೂ 
ತ್ಯಾರೆಮಿಂತಿಳಾಹ್ವಯ (ನಾನಾರ. ೧೫೯); “ವಿಷಮಾರ್ಥದೊಳು 
ಶಬ್ದದಲ್ಲಿಳಾಖ್ಯವದೆನಿಕು? (ಮಂಗರಾ. ೪೩-೨೪). 

ಇಳೆಯಪಿರಿಯ - ಬ್ರಾಹ್ಮಣ : “ ಇಳೆಯಪಿರಿಯರ್‌... ತಳೆದಿರ್ಪರಾ 

ದ್ವಿಜರ್‌ ನೆಲದಮರ್ದುಣಿವೆಸರಂ?' (ಕಬ್ಬಿಕ್ಕೆ. ೩೩); "ಇಳೆಯಪಿರಿಯ 
ಕೆನೆ ಬ್ರಾಹ್ಮಣರ್ಗಹುದು ? (ಕಶರ. ೧೩). ಇಳೆಯಾಳ್ವ - ಭೂಮಿಯ 
ಒಡೆಯ ; ಅರಸ: ಇಳೆಯಾಳ್ಚ ಕೇಳೊಂದು ಪಕ್ಷ ಅನಧಿಯೊಳಾನು 
ತಳುವದಿದಕುಕ್ತರವ ತಹೆನು (ಪ್ರೌಢರಾ. ೧-೫೧). (ಸಂ. ಇಲಾ] 


ಇಳೆಗೊಯ್ಲು 


ಇಳೆಗೊಯ್ಲು (ನಾ). ಬೆಳೆದಿರುವ ಪೈರಿನ ಕೊಯ್ಲು (?): ಮಣಿ 
ಮಕುಟದಿಳೆಗೊಯ್ಲ [ನಾಠಾಂ. ಡೆಲೆಗೊಯಿಲ] ನೆಲದಾವಣಿಯೊ ಗಗನಾ 
೧೯ನದ ನಾಡಬ ಗಣವೊ ಕೌತುಕವೆನಿಸಲೆಚ್ಚಾಡಿದರು ಬಿಲ್ಲವರು 
(ಕುವ್ಯಾಭೀ. ೪-೧೬). 0 ಈ ಶಬ್ದ "ತಲೆಗೊಯಿಲು' ಎಂಬುದರ ಅಪ 
ಲಿಖಿತವಿರಬಹುದೆ? (ಇಳೆ? + ಕೊಯ್ದು) 

ಇಳೆಬೆಳ್ಳುಂದೂರು (ನಾ). ಒಂದು ಊರಿನ ಹೆಸರು (?): ಇದಕ್ಕೆ 
ಸಕಿಳೆಬೆಳ್ಳುನ್ಹೂರುಂ. ಕಿಜುವೆಳ್ಳುನ್ಹೂರುಂ ಸತ್ತಿಯೂರುಂ ಸಿಂಗೂರು 
ನಗರಲ ಪನ್ನಿರ್ವ್ವರು (ಎಕ. 111, ನಂಜನ. ೧೫೫-೭ ; 970). [2] 

ಇಳೆಯಾಣ್ಮ (ನಾ). ಭೂಪತಿ; ರಾಜ: ಇಳೆಯಾಣ್ಮಂ ತನಗಲ್ತೆ ವೆಗ್ಗಳ | 
ನೆನುತ್ತಂ ಪಾರುಪತ್ಮಂಗಳಂ ಖಳಗೀಯಲ್‌ (ಸೋಮೇಶ. ೬೪) ; ಸಾಲು 
ಗೊಂಡಿಹ ತಳತಳಿಪಾಲವಟ್ಟಿ ಗಳ ನೆಳಲೊಳು ... ಇಳೆಯಾಣ್ಮ ನಗುತೈ 
ತಂದ (ಕಂನನಿ. ೧೨-೨೯). [ಇಳೆ + ಆಣ್ಮ (ಆ ಆಳ್ಮ)] 

ಇಳೆಯೆರೆಯ (ನಾ). ಇಳೆಯಾಣ್ಮ: ಆ ಪುಪ್ವಗಳಮದರೆ ಮಸ್ತ 
ಕದಿ ಬೀಳೆ ಸಿಡಿದೆಳೆದೊಯ್ದು ಯಿಳೆನೆ(ಯೆ]ರೆಯಗೊಪ್ಪಿ ಸಲು ತವೆ ತಲೆಯ 
ಪೊಡಸಿದಂ (ನವಮೋ: ೨೩-೧೯). [ಇಳೆ ೬ ಎರೆಯ (೮ ಎಜ್‌ಯ)] 

ಇಳೆಸೋಂಕು (ನಾ). ಭೂಮಿಯ ಸ್ಪರ್ಶ; ಭೂಸ್ಪರ್ಶ; ನೆಲದ 
ಸೋಂಕು: ಆ ಮುಗಿಲ ಬಿಡಿಸುತಾ ಕಿರಣಗಳಿಗಿಳೆಸೋಂಕ ತಂದು 
ಕತ್ತಲ ಕಳೆವ ಶುಭಕಲ್ಪಗಳನು (ಮಲೆದೇ. ೪೮-೫). [ಇಳೆ * ಸೋಂಕ್ಕು] 

ಇಳೇಜ್ಯ (ಗು). ಭೂಮಿಯಲ್ಲಿ ಪೂಜೆಗೆ ಪಾತ್ರವಾದ ; ಜಗತ್ತೂಜ್ಯ 
ವಾದ: ಜಗದ್ವಿಜಿಗೀಷುವೃತ್ತಿ ಭೂಭುನನದೊಳೆಕ್ಕ ಲಾಪಣಮಿವಂಗೆನೆ 
ನಿಂದನಿಳೇಜ್ಯ ರಾಜ್ಯದೊಳ್‌ (ಎಕ. ೫1, ದಾವಣ. ೪೨-೧೮ ; 1161). 

[ಸಂ. ಇಲೇಜ್ಯ (ಇಲಾ + ಇಜ್ಶ)) 

ಇಳೇಶ (ನಾ). ಭೂಮಿಯ ಒಡೆಯ; ರಾಜ. ಆ ಶಂಖಲಿಖಿತರೆಂದ 
ವೊಲಾತನಿರ್ದಪನಿಳೇಶ ಕೇಳವನದಿನ್ನೊಂದು ಕಟ್ಟಿಳೆಯಂ (ಜೈಮಿಭಾ. 

[ಸಂ. ಇಲೇಶ (ಇಲಾ + ಈಶ)] 

ಇಳೇಶ್ವರ (ನಾ). ಎ ಇಳೇಶ:' ನಾಡೆ ಮನಂಗೊಂಡನಿಳೇಶ್ವರಂ (ಆದಿಪು. 
೧೧-೫೬) ; ನಿಷಮತಪವ ನೆಗಳ್ದನಿಳೇಶ್ವರಂ (ಹಮ್ಮಾರ. ೨-೬ ವ). 

[ಸಂ. ಇಲೇಶ್ವರ (ಇಲಾ * ಈಶ್ವರ)] 

ಇಳ್ಳುಳಿ "ಈಟ್ಕುಳಿ' ನೋ. 

ಇಳ್ಳುಳಿಗೊಳ್‌ "ಈಟ್ಫುಳಿಗೊಳ್‌' ನೋ. 

ಇನ್ನು ಕೊಳ್‌ "ಈಟ್‌? ಪರಾ. 

ಇಳ್ವಿಡೆ (ನಾ). ಒಂದು ಸ್ಥಳದ ಹೆಸರು(?): ಬೆಳ ನಂ ಬರೆದಂ 
ಇಳ್ವೆಡೆ ಮಲ್ಲಾಚಾರಿ (ಎಕ. ೩೪, ಎಡತೊ. ೮೪-೪೫ ; 910). [7] 

ಇಳ್ಳೆ "ಈಳೆ' ನೋ 

ಇಲ "ಇಜುಂಬು? ನೋ. 

ಇಅಸಲ್‌ "ಇಲೀಸಿಲ್ಕ್‌' ನೋ. 

ಇಲ್ಲೂ, ಇರಿ (ಕ್ರಿ). ೧. ಹೊಡೆ; ನೋಯಿಸು; ಗಾಯಗೊಳಿಸು ; | 
ಮೊನಚಾದ ಸಾಧನದಿಂದ ತಿವಿ; ಚುಚ್ಚು; ಹಾಯಿ: “ಜರ - | 
ಘಾತನೇ'' (ಶಮವಾ'; ರಾಮಥೆವನು ಹೆ x x ಆನ್‌ ಇಜನಿದು(ಇಳ. ೪11, 


೧0-೪೬). 


೧೭೩-೨೩೫೦; 486) ; ಕಿಆಂದೆಂದೇಳಿಸಿ ಪಗೆಯೆಂ ಪಜೀಪಡೆ ಕಿಡಿಸದೊಡೆ | 40 


ಪೆತ್ತು ಕಾಲದ ಬಲಮಂ ನೆಆಕಿದಿಜಕಿಗುಂ (ಕ ವಿರಾ, ೩-೧೪೪); ಭಂಗುರ 


ತುಂಗ ತರಂಗಮಾಲೆಯಂ ಖರ ರೆದನಾಗ್ರದಿಂದಿಆಕಿಯೆ ಮುತ್ತು ಗಳಂತಿರೆ | 


ಸೂಸಿ ಪಾಯ ಶೀಕರದೊಳೆ (ಕಾವ್ಯಸಾ. ೭೮ ಶೂದ್ರಕ) ; ಪಣ್ಣೊಲೆಯಂ 
ಗಿಳಿವಿಂಡು ಚಂಚುವಿಂದಿಜಿದಡೆ (ಎಇ. 26111, ೩೩೧-೨೯; 629) ; 


ನಿತ್ರಾಣನನು ನಿಬ್ಬರದ ನುಡಿಗಳಲಿಜಕಿದನಾ ಕರ್ಣ (ಕುವ್ಯಾಕ. ೧೩-೩೬) ;|45 


ತೇಯಖ್‌ ಇಚಿಕಿದಂತುಂ ಕಲಂ ಕುವಗೆಯೊಳ್‌ (ರಾಮಾಶ್ಚ. ೮೫-೧೭). 


10 


5 


25 


35 


೮೧೭ 


i 


ಇಕಿ 


೨. ಯುದ್ಧಮಾಡು; "ಹೋರಾಡು: ಆರ್‌ ಕಡುಕೆಯ್ದು ಪಾಂಡವ 
ಕೊಳಾಂತಿಆಕಿ ಯಲ್‌ ನೆಜಕಿವನ್ನ ರ್‌ (ಪಂಪಭಾ. ೯-೫೦); ಪರಿವರಿದಿ೬ಆಿಯ 
ಲಾಜದೆ ಕಳ್ಳು ತುಜುಗೊಣ್ಣು (ಎಕ. 1೪, ಹುಣಸೂ. ೧೧-೫; 1070?) ; 
ಇಆಃದ ನೆಲಂಗಳಾಂತವರ ನೆತ್ತರನರ್ಕಿಸಲಾಆದೀಗಳುಂ ದುಜಕಿತೊಜಕಿ 
ಯುತ್ತಮಿರ್ದ್ಹಪುವು (ಎಕ. ೪, ಬೇಲೂರು ೧೭೧-೧೫ ; 1160); ಇಟಿ 
ಯಲ್‌ ಬಲ್ಲೊಡೆ ಪೀರನಾಗು (ಸೋಮೇಶ. ೭೭); ದ್ರೋಣ ಮನಗೊಂ 
ಡಿಜಕಿವಡಂಬುಜಪಾಣಿಯಿದಿರೇ (ಕುವ್ಯಾದ್ರೊ €. ೪-೬). ೩, ಕೊಲ್ಲು; 
ಸಂಹರಿಸು; ನಿಗ್ರಹಿಸು: ತೀರ್ಥದ ಮೊದ ಲೊ ಳ್‌ ಮೆಪ್ಪಿಕ್ಕಿ ಪೊರದ 
ಪನ್ಹಿಗಳನಿಜಕಿಯಲ್‌ ಬಂದಲ್ಲಿ (ಇಆ. 7೮1, ೧೨೭-೧೦; 803) ; ಕರ್ಮ 
ವೃಕ್ಷಮುಂ ಛೇದಿಸಿ ವೈರಿಮೋಹರಮನಡುರ್ತಿಜದುನ್ನತಿನೆತ್ತ ಮೋಕ್ಷ 
ಲಕ್ಷ್ಮೀದಯಿತೇಶನಾಗಿ (ಧರ್ಮಾಮೃ. ೫-೬೯). ೪. [ಗಣಿತ] ಗುಣಿಸು; 
ಗುಣಾಕಾರಮಾಡು : 4ಇಜಕಿ, ಅಣೆ . . . ಹತಿಸು, ಗುಣಿಸು... 
ಇಂತಿನಿತುಂ ಗುಣಿಸುವುದಕ್ಕೆ ಹೆಸರು ೫ (ವ್ಯವಹಾ. ೧೧) ; ಮನೆಯಗಲ 
ದಿಂದೆ ಗುಣಿಯಿ ಸು ನೀಳಮಂ ಪದಮೆನಿಕ್ಕುಮದನಂತೆ ಬಟ ಕ್ಯನಲ 
ನೊಳಿಜ್‌ದಿಭದಿಂ ತೆಗೆಯೆ ನಿಂದುವಕ್ಕುಂ ಧ್ವಜಾದಿಗ್ರಹದಾಯಂಗಳ್‌ 
(ಲೋಕೋಪ. ೩-೨೦) ; ಅನಿತುಂ ಪೂರ್ವಾಪರಗೃಹಮನೇಅಜಕಿಂದಿಜಕಿದು 
ಮಾಡಿ ನವದಾನವಿಶೋಧನಮಂ ಸಪ್ತಾವಿಂಶತಿಯಿನೆತ್ತು ಗವಶೇಷಮಶ್ವಿನೀ 
ಪ್ರಮುಖರ್ಶ್ಸಂ (ಜಾತತಿ. ೨೪-೨೫). ೫. ಲಿಪಿಯನ್ನು ಕೊರೆ, -- 
ಕೆತ್ತು: ಈ ಕಲ್ಲಂ ಚಿಕ (0)ಣ್ಣ * * ೩ ಯಂ ಪೋದಿಯಮ್ಮ ಮಾಡಿಸಿ 
ದೋನ್‌ x * ಇದು ೫ ೫ ಇಜಸಿವಡೆ (ಸೌಇಇ. 201-1, ೧೦-೩೫ ; 864); 
ಸಂಗತಗುಣ ಗೋವಿಯಿಆಶಿದ ಸಾಸನಲಿಸಿಯಂ (ಎಕ. ೫೪1, ಚಿಕ್ಕನಾ. 
೯೮-೩೫ ; 1169). "ಅಚ್ಚಿ ಲಾ? ಪರಾ. ೬. ಹಾಕು; ಎಸೆ; ಬಿಸುಡು : 
(ಕಿ). ಓ. ಕತ್ತರಿಸು; ತುಂಢಾಗುವಂತೆ ಹೊಡೆ: ಅಶನಿಘೋಷಂ 
ಮುಳಿದು ಪೊಜ ಮಡೆ ಪೌದನಪುರಾಧಿಪನಾತನನೆರಡುಖಂಡಮಾಗಿಜಕಿ 


'ವುದುಂ' (ಚಾವುಂಪ. ೫೭-೩). ಇರ್ಕಿ: ೧. ರಾಜಣ್ಣ ಆನಂದನನ್ನು 


ಇರಿಯುವಂತೆ ನೋಡುತ್ತ ಕೇಳಿದ (ಮರಳಿ. ೯೪) ; ಅವನ ವಾಸನೆ 
ಯನ್ನು ತಿಳಿದು ಆ ಹೋರಿಯು ಅವನಿಗೆ ಇರಿಯಲು ಓಡಿ ಬಂತು 
(ಮಣಿಸ. ೯೬) ; ಆದರೀಗ ಅದರ ತಿಳಿವು ಎದೆಯನೆಂತು ಇರಿವುದು ! 
(ಮಾಂದಳಿ. ೧೫). 

ಇರಿದುಹಾಕು - ತಿವಿದು ಕೊಲ್ಲು: ತಮ್ಮ ಕೈಯೊಳಗಿನ ಕನ್ನಗತ್ತಿ 
ಯಿಂದ ಇವರನ್ನು ಇರಿದುಹಾಕಿ (ಮುಂಬಯಿ. ೩-೯೮). ಇಲ್‌ದಾಡು- 
ಪರಸ್ಪರವಾಗಿ ತಿವಿದಾಡು ; ಗುದ್ದಾಡು; ಹೊಡೆದಾಡು: ತುಣು 
ಪಳ್ಳಿಯ ಗೋವುಳಿಗರೊಳ್‌ ತೋಟಿಗೆಯ್ದಿಅಿದಾಡುವ ಬೀಡಿನೆರ್ಮೆಗಳಂ 
ಪಿಡಿತಂದರಸರ್ಗೊಪ್ಪಿಸುವುದುಂ (ಸುಕುಮಾ. ೭-೩೫ ನ); ಕಂಗಳನು 
ಕಾರಿರುಳು ರಕ್ಕಸಿ ನುಂಗಿದಳು ನಾನೇನನುಸುರುವೆನಂಗವಿಸಿ ಕಡುಗಲಿ 
ಗಳಿಜಿದಾಡಿದರು ತಮ್ಮೊಳಗೆ (ಕುವ್ಯಾದ್ರೋ. ೧೭-೩). ಇಲ್‌ದೋಡಿಸು ಎ 
ಹೊಡೆದೋಡಿಸು : ಕೀಚಕನೆಂಬಂ ಸುಯೋಧನನ ದಂಡೆಲ್ಲಮನಿಟ್‌ 
ದೋಡಿಸಿಬಂದು ವಿರಾಟಿನಂ ಕೆಂಡು(ಪಂಪಭಾ. ೮-೫೮ ವ).ಇಆಿವಕನ್ನರೆ- 
ಇರಿಯುವುದರಲ್ಲಿ ಕೃಷ್ಣನಂತಿರುವವನು; ಒಂದು ಬಿರುದು: ಆತನ 
ಮಗನಭಿವನ್ನಿತಪದನಿಜಕಿವಕನ್ನರಂ ಧರ್ಮಪರಂ (ಎಕ. ೩1, ಚಿತ್ರದು. 
೪೯-೬೧; 942). ಇಅಕಿವನೊಬಂಬ ಇ ಯುದ್ಧದಲ್ಲಿ ನೊಳಂಬನಂತಿರು 
ವವನು; ಒಂದು ಬಿರುದು: ಸ್ವಸ್ತಿಶ್ರೀ ಇಆವನೊಲಂಬನಪಟ್ಟಂ 
ಗಟ್ಟಿದ ಇರ್ಪ್ಸ್ವತ್ತನೆಯ ವರಿಸದನ್ನು (ಎಕ.120, (8, ಹೊಸಕೋ. ೨೦೭-೧ ; 
900) ; ಇಜಕವ ನೊಟಂಬನೇಕವಾಖ್ಯ ಶ್ರೀಮತ್‌ ದಿಲೀಪರಸ ಪ್ರಿತಿವೀ 
ರಾಜ್ಯಜಿಯ್ಯುತ್ತಿರೆ (ಸೌಇಇ. IX-i, ೨೫-೪ ; ೧48); ಕಾಖಳ್ಕೀಪುರಪರ 
ಮೇಶ್ವರಂ ಶ್ರೀಮದಿಆಿವನೊಟಮ್ಸನ್‌ (ಮೈ ಎರಿ. ೧೯೩೨, ೪೮-೪ ; 960). 

52 


ಇಲ್ಕ 


ಇಆವಚಿಡಂಗ - ಯುದ್ಧ ಮಾಡುವುದರಲ್ಲಿ ವಿಶಿಷ್ಟವಾದ ಬೆಡಗುಳ್ಳ | 

ವನು; ರನ್ನಕವಿಗೆ ಆಶ್ರಯದಾತನಾದ ಚಾಲುಕ್ಯಚಕ್ರವರ್ತಿಯ 
ಹೆಸರು; ಒಂದು ಬಿರುದು: ನೂರ್ಮಡಿ ತೈಲನೆನಿಸಿದಾಹವಮಲ್ಲ ವಲ್ಲಭ 
ನಾತನ ಮಗನಿಜಕಿವಬೆಡಂಗಂ ಸಾಹಸಮಲ್ಲಂ (ಬೊಂಕಶಾ. ೧೯೩೮, ಇಂಡಿ. 
೫೯-೩೦ ; 936) ; ರುವ್ರಾವತಾರನಿಆಕಿವ ಬೆಡಂಗೆಂ (ಗದಾಯು. ೧-೧೪) ; 
ಸತ್ಕಾಶ್ರಯಕುಳತಿಳಕನಕಳಂಕಚರಿತಂ ಶ್ರಿ ಶ್ರೀಮದಿಜಕಿವಬೆಡಂಗದೇವರ 
ರಾಜ್ಯಂ (ಸೌಇಇ. X1-, ೪೮-೨ ; 1002). ಇಜೀವರ್ಶಿಗಂಡ - ಯುದ್ಧ 
ಫ್ರಿ ಯನಾದ ಶೂರ; ಒಂದು ಬಿರುದು: ಬಿರುದರಗಣ್ಣನಾಳಿಮ್ಮುನ್ನಿ Js 
SN ಭಜ XI-i, ೧0೫-೩; ಸ ಜಾಗ 
ಯುದ್ಧದ ಬಂಟಿ: ಇಜಕಿವಾಳ್‌ ರಣಕ್ಕೆ ತುಟಿಕಿಲಾಳ್‌ ಕಟ್ಟಾ ಯದೊಳ್‌ 
(ಗದಾಯು. ೫-೩೫). ಔ ಈ ಧಾತು ಹಲವು ಶಬ್ದಗಳ ಕೊನೆಗೆ ಸೇರಿ 
ವಿಶಿಷ್ಟವಾದ ಅರ್ಥಗಳನ್ನು ಕೊಡುತ್ತದೆ. ಉದಾ: --ಅಚ್ಚಿಟಾ, 
ಅಳ್ಳಿಆ್‌, ಇಡಿಕಿಲ, ಈಡಿಟು, ಕೂಕಿಲಟ, ತೂಪಿಅ ಇತ್ಯಾದಿ. 
"ಎಟಾ? ಪರಾ. 

[ದೇ.॥ ಶಮಿ. ಮಲ. ಎಟ ; ತೆಲು. ಆಕಿಮ್ಮು]) 

ಇಜಕ್ಕಿ (ಕ್ರಿ). ಸಡಿಲವಾಗು ; ಬಿಚ್ಚು; ಹರಡು; ಚೆದುರು (?): 
ಇಜಕಿವ ಪಿಣಿಲ್‌ ತೆರಳ್ಹೋಟಿವ ಕಣ್ಬನಿ ಮಾಣದೆ ಮೋದೆ ಶೋಕ 
ದಚ್ಚಿಜಕಿದವೊಲಿರ್ದ ಬಾಸುಚಿಕಿನೊಳಟ್ಟು (ಸಂಪಭಾ. ೧೪-೫). 

[ದೇ. ॥ ತಮಿ. ಮಲ. ಎಟ ಎ ಹರಡು] 

ಇಕ್ಕಿ (ನಾ). (?): ಇಲಯೆಂಬುದು ಬೇಂಟದ ಸೂಳೆಯ ಮುಡುಹಿ 
ನೊಳಲ್ಲದೆ ನಾಡೊಳಗಿಲ್ಲ (ಕುಮುರಾ. ಪೀ. ೫೮). [?] 

ಇಕ್ಕಿ (ನಾ). ಇಅತ ; ಹೊಡೆತ; ಕೊಲೆ; ಯುದ್ಧ. "ಇಆಗಾಅ? 


ಪರಾ. [ಆ ಇಲಾ] 
ಇಕ್ಕಿ (ನಾ). ಜಿಂಕೆ; ಮೃಗ. 
ಇಆಯಕತ್ತುರಿ - ಮೃಗಮದ; ಕಸ್ತೂರಿ: ಇನಿಯಳ ಕರ್ಣ 


ಪೂರದೊಳಿಆಿಯ ಕತ್ತುರಿರಸವ ನನೆಮೊನೆಯಿಂದ ಲೇಖಿಸಿದ (ಸಾಳ್ವಭಾ. 
೬-೧). [ದೇ. ॥ ತೆಲು. ಇ, ಇಲಾ] 

ಇಕಿಕಿಲ್‌ (ನಾ). ಇರುಕಿಸಲ್ಪಟ್ಟುದು; ಅದುಮಲ್ಪಟ್ಟುದು (?): 
ನಿಜ ನಿಆಿಲು ನಿಆ್‌ಲೆನುತ ಹೆಮ್ಮರ ಮುಲ ದುದಾತನ ಕೋಮ ಸೋಂಕಿ 
ನಲಿಜ್‌ಕಿಲಾದುದು ಧರಣಿಯನಿಲಜ ಮುಅದ ಮಗ್ಗುಲಲಿ (ಕು ವ್ಯಾ ಅ. 
ಓರಿಇ, ೧೧-೧೪). [ಇಂಕು (ಆ ಇಜುಂಕು) + -ಇಲ್‌,] 

ಇಲತಿಕು "ಇಲುಂಕು' ನೋ. 

ಇಅರಿಕುಳಿ, ಇರಕಳ, ಇರಕಳಿ, ಇರಕುಳಿ, ಇರು ಕಳ (ನಾ). 
ಇರಿಯುವ ಸ್ವಭಾವವುಳ್ಳುದು ; ಹೋರಿ ಮುಂತಾದ ಕೊಂಬಿನ 
ಪ್ರಾಣಿ: ಕುಳಿ ಪ್ರತ್ಮಯಕ್ಕೆ-ಪೋರ್ಕುಳಿ, ಓಡುಕುಳಿ . . . ಇಜು£3 
ಕುಳಿ (ಶಮದ.' ೨೦೩ ಪ್ರಯೋ). ಇರೆಕೆಳೆ: ಇರಕಳ ದನದ್ದಾಂಗ ಅಡ್ಡ 
ಹಾಯತೀಯಲ್ಲಲೇ (ಗ್ರಾಮಾಯ. ೧೪೭), ಹೋರಿ ಇರಿಪಾಡತಾವು... 
ತಂತಂ ಹೆಂಡಂದ್ರಿನ್ನ ಅಳುವಿನಾಗ ಇಟ್ಟುಗೋಳಾರದ ಇರಕಳ ಜಾತೀ 
ಗಂಡಸು(ಕಮ್ಮಟ.೧೪). ಇರೆಕಳಿ: ಒಂದು ಇರಕಳಿಮುಂದೆ ಹಾಯಿಸಿ£ಸ]3 
ಗೊಡುವದಿಲ್ಲ (ದೀಪಹ. ೧೭೭). ಇರಕುಳಿ: ಕಾಡಾಕಳು ಕಾಡೆತ್ತು 
ಇರಕುಳಿ ಇರುತ್ತವೆ (ಮುಂಬಯಿ. ೩-೧೮). ಇರುಕೆಳೆ : ಇರುಕಳ ದನಾ 

. ನೋಡಿರಿ” (ರಕ್ತಧ್ವ. ೩೦೯) ; ಇರುಕಳ ಅಂತ ಗೊತ್ತಿದ್ದೂ ಅದರ 
ಡ್ಜ್ಮಾಗ ಯಾಕ ಹೋಗಿದ್ದಿ (ಬಾಬಲ. ೯). : [ಇಣಕಿ + -ಕುಳ್ಳಿ] 

ಇಜೀಗಲ್ವಾಡಿ (ನಾ). ಒಂದು ಊರಿನ ಹೆಸರು: ನಿರ್ಗುನ್ಹನಾಡು 

ಮೂನೂಲು ಇಜಕಿಗಲ್ವಾಡಿ ಮೂನೂಜು ಗಂಗವೂರ ಮೂನತ್ತು 


(ಎಕ. ೫1, ಚಳ್ಳಕೆ. ೩೪-೧೨ ; 813). (7) 


ಆಗಲೆ 


ಇಕಿ ಮಂ ಕಾಕಿ 


| ಇಂಗಾಲ (ನಾ). ಯುದ್ಧ ಮಾಡುವವನು ಶೂರ : ಹಿಡಿ ಹಯನ 
ನಿಜಕಿಗಾಜ ಸಾರಥಿ ನುಡಿವವರು ನಾವ್‌  ಹಗೆಗಳೇ (ಕುವ್ಯಾವಿ. ೬-೧೧) ; 
ಮಜಕಿಮಜಕಿ ಯಲಿಆಗಾಜನಸುರರ ಮುಆದನೆಂಬರು (ಕುವ್ಯಾ ದ್ರೊ (. 
೧೪-೧೬) ; ಹಜತಿಗಾಅನಲ್ಲಿ ವನಿಅಿ ಗಾಜನೆನುತನೆ ಬೆಜಗಾಗಿ ನಾಡ ಮನ್ನೆ 
ಯರು. ..ಬಿಲಿತೋಡಿದರು (ನೇವಿಸಂ. ೧೨-೮೪). [ಇಜ + -ಕಾಜ) 
| ಇಲಿಗೂಳಿ (ನಾ). ಮಾನು ಹಿಡಿಯುವುದಕ್ಕಾಗಿ ಬಳಸುವ ಒಂದು 
| ಬಗೆಯ ಕೂಳಿ, ಕುಕ್ಕೆ, ಬುಟ್ಟಿ : ಸಾಳುವನ ಬೇಂಟಿಯಂ 
ನೋಡಿ ನಡೆವಾಗಲಿಜರಿಗೂಳಿ ಹೆಗ್ಗೂಳಿ ಕಿಣುಗೂಳಿಯಿಂ ಮೂತೆ ಆದೆ 
ಗಾಳಂಗಳಿಂ ಗೋರಿವಲೆಗಳಿಂ . . . ಮಾನ್ಗಳಂ ತವಿಸುತಿಹಬೇೇಡರಂ 
ನೋಡಿದಂ ಭೂನಾಥನು (ಹಚಕಾ. ೫-೪೪). (ಇಜಕ್ಕಿ * ಕೂಳಿ] 
ಇಅಕಿಗೂಳ್ಳಿ (ನಾ). ಇಜ್‌ಯುವ ಗೂಳಿ (ಕಿ). [ಇಟ + ಗೂಳಿ] 
ಇಅಕಗೆಲಸ (ನಾ). ಇರಿಯುವ ಕೆಲಸ; ಯುದ್ಧ ಮಾಡುವುದು ; 
ನೋಯಿಸುವುದು: ಅಜಕವು ತಲೆಕೆಳಗಾಯ್ತು ... ಮಜವೆ ಗಜಕಿ 
ಗಟ್ಟತು ಮನೋಭವನಿಜಕಿಗೆಲಸ ಬಲುಹಾಯ್ತು oS ೨-೧೨) ; 
ಬಜಕಿಯ ಬೊಬ್ಬಾಟವೊ ಶರಾವಳಿಯಿಟ್‌ಗೆಲಸವೇನುಂಟೊ (ಕುವ್ಯಾಶ. 
೨-೫೬). [ಇ + ಕೆಲಸ] 
ಇಂತ, ಇರಿತ (ನಾ). ೧. ತಿವಿತ; ಹೊಡೆತ; ಯುದ್ಧ : ಇರಿತ 
ಮುನ್ನವೊ ಸುಭಟರಿಗೆ ಬೊಬ್ಬಿಜಕಿತ ಮುನ್ನವೊ (ಕುವ್ಯಾಕ. ೧೧-೪೬); 
ಅಜಸಿದನು ಹನುಮಂತನಾ ಸರಳಿಜಿತವನು ಸೈರಿಸುತ (ತೊರರಾ. 
೬-೧೫-೪೬) ; ಇಜಕಿತ ಮುಜಕಿತದೊಳಿಂತುಬರ್ಬಲದ ಸುಭಟರೊಳ್‌ 
ಕುಜ ದಜ ಯಲುಜಕೆ ಜೋಲ್ವ ಖಂಡಗಳ ಮುಂಡಗಳ (ಡೆಬಪು. 
೨೬-೧೯). ೨. ಚುಚ್ಚುವಿಕೆ; ಇರಿದಂತಾಗುವಿಕೆ ; ಚುಚ್ಚು ನೋವು: 
ಉಯ್ಯಾ ಕೆಯ ಹಾಗೆ” ದಂತಗಳು EG ನೋವು ಇಕಿ 
ತಂಗಳು ed. ಈರೀತಿಯಲ್ಲಿದ್ದರೆ ಚಲದಂತ RR 
(ವೈದ್ಯಸಾ. 11, ೧೨೩). ಇರಿತೆ: ೨. ನನಗೆ ಅಯ್ದಾರು ದಿನಗಳಿಂದಲೂ 
ಹಲ್ಲಿರಿತ (ರೂಢಿ). [ಇಣಕಿ + -ತ್ಮ] 

; ಇಅಂತಕಾಣಿ, ಇಲೀತಗಾಲ (ನಾ). ೧. ತಿವಿಯುವವನು; ಕೊಲ್ಲು 

ವವನು (1). ೨. ಯುದ್ಧ ಮಾಡುವವನು; ಯೋಧ; ವೀರ: ಹರಿಗೆ 

ಖಡ್ಗ ಕಠಾರಿ ಕುಂತದಲಿಆಕಿತಕಾಜರು ಹೊಕ್ಕ ರನಿಬರ ಕೊರಳೊಳಾಡಿದ 
ವಂಬು (ತೊರರಾ. ೩-೬-೧೫). ಇಲಕಿತಗಾಅ: ೨. ನೀ ಕಟ್ಟೀಸಿತ 

ಗಾಜನೆ ರಾಯರಿದೆಲಾ ಸಕಲಗುಣಯುತರು (ಕುವ್ಯಾಸ. ೮-೪೫); 

ಎಟ್ಟೈಿಲುವರಿನಿಯಂ ಇಆಂತಗಾಆರೇಆಕಿಯಂ ಬಲ್ಲಿದರ ಬಲ್ಲಹನೆಂಬಿವು 

ಮೊದಲಾದ ಪಲವುಂ ಬಿರುದಂ ಕೇಳ್ದು (ಚಿಕವಂ. ೬೩-೧೧). 

| [ಇಆಕತ + -ಕಾಜ] 
51 ಇಜಾತಗಾಲ "ಇಜೀತಕಾಅ' ನೋ. 
ಇಲ ನೋವು (ನಾ). (ಮನಸ್ಸನ್ನು) ಚುಚ್ಚುವ ನೋವು, ಬಾಧಿ 
ಸುವ ನೋವು: ಆ ಬರ್ದಿಲಾಳ್ವ ಪೊಸಂಬನಪ "ಜನೆ ದೆ ಲಾಭಮನ್‌ 
ಪಡೆದು ಇಟ್‌ ನೋವಿನಿಂದಿಂತು ಬಹುಮಾನಿಸಿರ್ಪನ್‌(ಬದ್ಧಪ್ರ.೧೩-೨೬೬). 
(ಇಟ, * ನೋವು] 

“| ಇಆಕಮುಅ (ನಾ). ಚೂರುಚೂರು; ಹರಿಹಂಚು; ತುಂಡು 
ತುಂಡು: ಧರ್ಮಜಾದಿಗಳೆಚ್ಚತ್ತೀಯಿರ್ದ ಕನ್ನೆಯಾವೊಳಾದೆಸೆಯೊಳಿಜಕಿ 
ಮುಖಾ್‌ಯಾಗಿಕೆಡೆದು ಪಟ್ಟಿ ರೂಪಾವುದೇನನಿನ್ನೆ ಗಂ ನೆಗಟಕ್ತಿಯೆನೆ ಬಂಹರಿ. 

ಜವನೆಂಬ ಪಾತಕನಾಯುರವಸಾನಂಬರಮಿರಲೀಯದಡೆಡೆ 

ಯೊಳಿಟಿಮುಜಕೀಮುಆಿದುಯ್ಯ್ಯಂ (ಜೀವಸಂ. ೬-೩ ವ). 

(ಇಕ್ಕಿ + ಮುಣತ್ಕಿ. ಓ ತಮಿ. ಇಜುಮುಜಕಿ -ಲೇವಾದೇವನಿಯ 

ವಹಾರ ಮುಗಿದು ಹರಡು ಹಾಕಿದ ಪತ್ರ[ 


10 
[| 
15 | 
| 


20 


೧೧-೧೧ ವ); 


45 


ನ್ಯ 


ಇಲಕಿಯಿಸು ೮೧೯ ಇಲುಂಕು 


ಇಅಕಿಯಿಸು, ಇಆಸು (ಕ್ರಿ). ಯುದ್ಧವನ್ನು ಮಾಡಿಸು; ತಿವಿಸು; | 
ಕೊಲ್ಲಿಸು: ಇಜ್‌ಯಿಸುವೆ ತಂಡೆಮಕ್ಕಳನಿಜ೨ಿಯಿಸುವೈ ಸೋದರರ್ಕಳಂ | 
ತಮ್ಮೊಳ್‌ ತಳ್ತಿಜ್‌ಯಿಸುವೈ ಗುರುಶಿಷ್ಯರನಆಗುಲಿ ನಿನ್ನಿಂ ನಿಕೃಷ್ಟರಾದರು 
ಮೊಳರೇ (ಗದಾಯು. ೯-೭). ಇಣಿಕಿಸು: ನಾಡೆ ಲ್ಲ ಪಾಖಾದೊಡಂ 

- ಇಜಾಪೆನೆನ್ನಲಕ್ಕಿಗೆವನ್ಹಿ್ಹು ತುಜುವನಿಕ್ಕಿಸಿ ಸತ್ತಂ (ಎಕ. 1%, | 5 

ದೇವನ ೪೨-೧೨ ; 900) ; ಬಾಂಧವರನಿಜ್‌ಸಿ ಸರಸಿಜಬಾಂಧವತನಯನು 
ಮನೆನ್ನ ತಮ್ಮನುಮಂ ನಮ್ಮಂಧನರೇಂದ್ರನ ಮೊಗಮಂ ಗಾಂಧಾರಿಯ 
ಮೊಗಮನಾವಮೊಗದೊಳೆ ನೋಟಕೆಂ (ಗದಾಯು. ೩-೭೦); ಛಲದಿಂ 
ದಿರದೊರ್ವರಿಂದಮೊರ್ವರನಿಲಸುತ್ತೆ ಕೂಕಿಆಿದು ಬೊಬ್ಬಿಅದಾಡುವಂ 
(ಧರ್ಮಾಮೃ. ೨-೪೨) ; ಸುರಗಿಯ ಕಿತ್ತಿಅಕಿಸಿಕೊಳ್ಳ ತೆಜನಂ ಪೋಲ್ಕುಂ 10 
(ಸಮಸ. ೫-೬೬). [ಇಕ್ಕಿ + -ಇಸ್ಕು] 

ಇಆರಿವಾಳ್‌ (ನಾ). ಇರಿಯುವುದಕ್ಕೆ ಅವಶ್ಯವಾದ ಕತ್ತಿ; ಇರಿ 
ಯುವ ಕತ್ತಿ: ಅಜುಮೊಗೆಂ ಘೂರ್ಮಿಸುತ್ತಿದಿರಾಗೆ ಕಂಡಿಂದ್ರನಿಆ 
ವಾಳನೇ ಬೇಹಿಗಟ್ಟದಂತೆಯ್ದೆ ತನಗುಜಂವ ವಜ್ರಾಯುಧವನಾಲ್ಲು ತಿರು 
ಪುತ್ತಿಟ್ಟಿನು (ವೀಕೈಪು. ೩-೨೧-೨೨), [ಇಕ್ಕಿ + ಬಾಳ] 13 

ಇಆವಿಟ್ಟಿ (ನಾ). ಸೋತ ರಾಜನು ಗೆದ್ದ ರಾಜನಿಗೆ ಮಾಡಬೇಕಾದ 
ಮೂರು ಬಗೆಯ ಬಿಟ್ಟಿಯ ಕೆಲಸಗಳಲ್ಲಿ ಒಂದು ; ಯುದ್ಧ ವೊದಗಿ 


ಇಅಸಲ್‌ : “ಇಆಸಲೆನೆ ಮಿಗಗೆಡಪ ಎಡೆ” (ಶಬ್ದಮ 0. ೩೨). 
ಇಆಂಸಲ್‌ : “ಇಅಂಸಲೆನಲ್‌ ಮೃಗಂ ಕೆಡೆವ ತಾಣಮೆ ? (ಕರ್ಣಾನಿ. 
೫೯). ಇಣಿಕಿಸಿಲು : ಬಿಟ್ಟಿ ಭೂಮಿಯ ಸ್ಥಳವಿಜಸಿಲು ಗೋವಿನಾಕಾರದ 
ಮತ್ತರ್‌ ಹನ್ನೊಂದುಂ (ಸೌಇಇ. 21-11, ೧೫೫-೪೭; 1104); ಇಜರಿಸಿಲು 
ಗಾವಿನ ಮತ್ತರುಮಾಜುಮಂ (ಸಾಇಇ. 2೧0, ೧೯೮-೧೯ ; 1227). ಇಟು 
ಸಲ್‌; “ ಇಜುಸಲೆನಲೊಡನೆ ಮಿಗಮಂ ಕೆಡಪುವೆಡೆ ? (ಕಬ್ಬಿ ಕೈ.೮೦). [?] 

ಇಲರಿಸಿಲು "ಇಜಾಸಿಲ್‌?' ನೋ. 

ಇಸು "ಇಆಯಿಸು' ನೋ, 

ಇಜಂಹ (ನಾ). ಹೊಡೆತ; ಕೊಲೆ: ಇಜೀಹಂ ದಾಯ [ಪಾಠಾಂ. 
ದಾಯುಧ]ದೊಳುಷ್ಟವಗ್ನಿ ಮುಖದೊಳ್‌ ಯುದ್ಧಂ ದಿಟಿಂ ಮಲ್ಲರೊಳ್‌ 
- «ಎ ಅಲ್ಲದಿಲ್ಲ (ಪುಣ್ಯಾಸ್ರ. ೧-೧೧೪). [ಇಟ್‌ + -ಹ್ಯ] 

ಇಯಂ "ಇಲುಂಬು' ನೋ. 

ಇಲುಂಕು, ಇರಕ್ಕು ಇರುಂಕು, ಇರುಕು, ಇಟ್‌ಕು, ಇಲುಕ್ಕು 
(ಕ್ರಿ). ೧. (ಕಂಕುಳು ತೊಡೆ ಮುಂತಾದ ಪ್ರದೇಶಗಳಲ್ಲಿ) ಅದುಮಿ 
ಭದ್ರವಾಗಿ ಹಿಸುಕಿ ಹಿಡಿ; ಒತ್ತಿ ಹಿಡಿ; ಅಡಕಮಾಡಿ ಹಿಡಿ: 
“ಇಅುಕು, ಇಜುಂಕು - ನಿಗ್ರಹಗ್ರಹಣೇ ? (ಶಮಧಾ) ; ದೇಸೆಯನಾಂತು 
ವಿಳಾಸದಿಂದಿಜುಂಕಿದ ನಿಜ (ಪಂಪಭಾ. ೪-೩೫) ; ಒಂದು ಬಕಂ ... 


ದಾಗ ಸೇನೆಯೊಡನೆ ಸಹಾಯಕ್ಕೆ ಬಂದು ಹೋರಾಡುವುದು : 
ಬಿಟ್ಟಿ ಗನ್ಫಪಾಳನೊಡನಿಜಕಿವಿಟ್ಟಗೆವಂದರಸುಗೆಳೆಗಳಂ ರಣದಡೊಳ್‌ ತಳ್ತಟ್ಟ 
ಪಿಡಿದಾನೆಯನಿತುಮನೊಟ್ಟಿಜೆಯಿಂ ತಂದನಸಮಸಾಹಸತುಂಗಂ 
(ಮು 9 ಬರಾ. 2೮, ೨೪೦-೨೩; 1060) ; ಗಂಡುಗೆಯ್ಕ ದಿ ವಿಟ್ಟಿಗೆ 
ಜಟ್ಟಿಗನಾಗಿ ಬಾಟ್ವುದತ್ಯುತ್ತಮು ಪಕ್ಷಂ (ಪಂರಾಮಾ. ೮-೨೬); ಕುಡು 
ವುದು ನಿಮಗುಳ್ಳುದುಮಂ ಪಡೆವುದು ದಯಮಂ ವಿಢೇಯರಪ್ಪುದು 
ನಿಚ್ಚಂ ನಡೆವುದಿಆ್‌ವಿಟ್ಟಿಗೆಂದಡೆ ಬಿಡೆ ಕೈಕೊಂಡುದು ನಿಯಚ್ಛ್ಚರಾಧಿಪ 


ರೆಲ್ಲಂ (ಪುಣ್ಯಾಸ್ತ್ರ. ೧-೮೫). [ಇಕ್ಕಿ + ಬಿಟ್ಟ] 


25 


ಬಂದು ಎಸಡಿಯಂತಿಂಬೆನೆಂದು ಕೊಂಡುಯ್ಶುತ್ತಿರಲಾಯೆಸಡಿ ಕನ್ನ 
ಗೋಣನಿಜುಂಕಿ ಕೊಂದುದು (ಪಂಚತಂ. ೮೬-೩); ಸಕಲ ಸಾಮರ್ಥ್ಯಮಂ 
ಕಂಕುಳೊಳಿಜುಂಕುವಂತಳವಡಿಸಿ (ನಂಬಿರ. ೪-೭೫) ; ನಿಕಲ್ಪಬಿಂದುಗೆ - 
ಕದಂಪು, ಕದಪು... ಇಜುಂಕಿದಂ, ಇಜಂಕಿದಂ ( ಶಮದ. ೩೬ ಪ್ರಯೋ) ; 
ಜವನ ದಾಡೆಗಳಂತಿಅುಂಕ ಬೇಗದಿ ಕೊಲ್ಲುವೆಂ (ನೇಮಿಸಂ. ೧೫-೧೦೦) ; 
ಗಟನೆ ಯದ ಕಿಜುವಟ್‌ಗಳನಿುಂಕಿ ಪಕ್ಷದೊಳ್‌ ಪಾಆಲಾಜದೆ 
(ರಾಜಶೇ. ೮-೯೮) ; ಮುಗಿಲನಿಜುಂಕುವ ಪೆರ್ಮರಂಗಳ್‌ (ರಾಮಾ ಶ್ವ. 
೩೦-೨೧). ಇರಕ್ಕು : ೧. ಹೊಲಸು ಹೊಡೆಯುತೆ ಕೋಹಿತದೊಳೊಡ 


ಇಜರಂವೆ "ಇಜುಂಪೆ' ನೋ. 
ಇಜಕಿಸಲ್‌ "ಇಆಸಿಲ್ಫ್‌' ನೋ. 
ಇಜಕಸಿಲ್‌,, ಇರಚಲು, ಇರಿಸಲು (ನಾ). ೧. ಎರಚುತ್ತಾ, ಬೀಳುವ 


ಗಲಿಸಿಹುದು ಸುಟ್ಟ ರಕುವುದು ಪ್ರಜ್ವಲಿಪುದೊಂದೆರಳ್ಲಿನವುಮಿರ್ದೊಡೆ 
ಕೆಟ್ಟು ನಾರುವುದು (ಶಂಕದಾ. ೧೪-೨೮). -ಇರುಂಕು : ೧, ನಿಗಡರಕ್ಕಸ 
ರಿವನ ತಡೆಯಲು ಬಗಲೊಳವರನಿರುಂಕಿಯೌಂಕಿಯೆ ಬಗೆಯದಾರುವುಂ 


ಮಳೆ : ತಂಬೆಲರ್‌ ಸೋಂಕೆ ಬಳ್ಳುವ ಲತಾಂಗಮದಿಜ್‌ಸಿಲಂ ಬೇಟ 
ತಡೆದುಂಟಿ (ಶ್ರೀರಾಮ. ೩-೫೩); ಬೀಸುನಿಜಿಸ£ಸಿ]ಲಂ ಸೂಸುವ 
ಸೋನೆಯಂ ಸೈರಿಸದೆ (ರಾಮಾಶ್ವ ೩-೨೬). ೨. ಶೈತ್ಯೋಪಚಾರಕ್ಕಾಗಿ 
ನೀರು ಅಥವಾ ಪನ್ನೀರನ್ನು ಚಿಮುಕಿಸುವ ಬೀಸಣಿಗೆ, ಅದರ 
ಗಾಳಿ: ತಳಿರ್ಗಳ ಕಂಡಪಟಿಂ (ಪಾಕಾಂ. ವಡಂ]ಗಳೆ ತಳಿರ್ಗಳ ಪಾಸುಗಳೆ 
ತಳಿರ್ಗಳೋವರಿಗಳೆ ಕೆಂದಳಿರ್ಗಳ ಫೊಳೆನಿಜ3£ಅಃ]ಸಿಲ್ಲಳೆ [(ಪಾಠಾಂ. 
ಳೆಳಸಿ ಪೊಳೆನಿಜಕಿಲ್ಲಳೆ] ವಿಳಾಸವಂ ಮೆಜಕಿದರಲ್ಲಿ ಕೆಲದ [ಪಾಠಾಂ. ರೆ] 
ಬಲೆಯರೊಳ್‌ (ಆದಿಪು. ೧೧೧೭೯) ; ಮಳೆಯರುಹದ ಕರ್ಪೂರದ ಪಳಿಕಿನ 
ಪನಿನೀರ ಕದಲಿದಳದಿಜೌಸಿಲ ತಣ್ಗಳಸದ ತಿಳಿನೀರ್ಗಳ ಶೀತಳತೆಯಿನವನಿ 
ಪನನಾಪ್ತರುಜ್ವೀನಿಸಿದರ್‌ (ಅನಂಪು. ೧೧-೬೮). ಇರಚಲು : ೧. (ಕಿ). 
ಇರಿಸಲು : ೧. ಗಾಳಿಯಿಂದ ಅಡ್ಡಲಾಗಿ ಬೀರುವ ಏಓರುಮಳೆಯ 
ಇರಿಸಲು "ಸಾನ*ದ ಜಗುಲಿಯನ್ನು ಪೂರ್ಣ ತೋಯೆಸುತ್ತಿತ್ತು 
[ಆ ಎಜಚು + -ಇಲ್ಫ್‌] 

ಇಆಕಸಿಲ್ಸ್‌, ಇರಸಲು, ಇಜಸಲ್‌, ಇಜ್‌ಸಲ್‌, ಇಲೀಸಿಲು, ಇಟು 
ಸಲ್‌ (ನಾ). ಮೃಗಗಳನ್ನು ಕೆಡಹುವ ಕುಳಿ ; ಕಪ್ಪಲು ;' ಕಪ್ಪು; 
ಶಗ್ಗು: “ಇಜಿಸಿಲ್‌-ಮಿಗಮಂ ಕೆಡಪುವ ಗುಲ್‌” (ಶಮದ.ಪರಿ.೨); ಇ 
ಸಿಲ್‌ಗಟ್ಟಿ ಸಹಿತಂ ಮತ್ತರಯ್ದು (ಎಇ. ೫111, ೨೧-೪೨; 1204). ಇರೆಸೆಲು: 


“ಇರಸಲುಮೆನಲ್ಳೆ ಮೃಗಬೀಳಿಸುವ ಕಂದಕದ ನೆಸರ್‌ ೫ (ಕಶರ. ೧೩). 


(ಒಡ್ಡಿ ಉ. ೩). 


35 


40 


45 


(ರಾಮಾ ಸಂ. ೬-೨-೫೩). ಇರುಕ್ಕು : ೧. ವಿಭ್ರಮದಿಂದಂ ತಾನೇ 
ಇರುಕಲ್‌ ಬಗೆದಂ ಕಾಯ್ಬಿನ ಪಾವಂ (ಸೌನಂದ. ೮-೧೮) ; ಬಿಂದಿಗೆ 
ಯನ್ನು ಕಂಕುಳಲ್ಲಿರುಕಿಕೊಂಡು ನೀರು ತಂದಳು (ರೂಢಿ). ೨. ಸಣ್ಣ 
ದಾಗು ; ಕಿರಿದಾಗು ; ಇಕ್ಕಟ್ಟಾಗು : ಕಣ ವಿಭಜನೆಗೆ ಮೊದಲು ಬೀಜ 
ಉದ್ದನಾಗಿ ನೀಡಿ, ಕ್ರಮೇಣ ಮಧ್ಯ ಭಾಗದಲ್ಲಿ ಇರುಕಿ ಎರಡುಭಾಗಗಳಾಗಿ 
ಒಡೆಯುತ್ತದೆ (ಪ್ರಾಣಿಶಾ. ೩೪). ಇಆಕಕು : ನೆಜಿಯದಾಯ್ತಾಳಾಶ 
ಗಿರಿಗಳ ಹೊಟ್‌ಗೆವಾಳರ ಹೆಮ್ಮರೆಂಗಳನಿಜ್‌ಕಿದತಿಮನದತುಳಬಲರು 
ತ್ತಾಳಗಮನನಲಿ (ತೊರರಾ. ೬-೬-೧೨). ಇಯಿಕ್ಕು, : ೧. *ಇಜುಕು, 
ಇಜಂಂಕು - ನಿಗ್ರಹಗ್ರಹಣೇ > (ಶಮಧಾ) ; ಇಜುಕಿ ತೊಡೆಯೊಳೆನ್ನಂ 
ಪಜಸಿದೆಆಕೆಗಳಿಂದೆ ಮುಚ್ಚಿ (ಕಾದಂಪೂ. ೧೮೩) ; ಭುಜ ಹತ್ತುದೆಸೆಗಳಂ 
ಕಂಕುಳೊಳಗಿಜುಕುತಿರೆ (ಕಾರಿರ. ೨೯೨) ; ತುಜಬ ಬಲಿದೊಳಗೌಕಿ 
ಮೊನೆಮುಂಜೆಜಗನಳವಡೆ ಸೆಕ್ಕಿ ಸುತ್ತಿನೊಳಿ ಲು ಕ (ಕುವ್ಯಾದ್ರೊ 6. 
೧೭-೧೯) ; ನಿಜಕಿಯನೋಸರಿಸುತ್ತೆ ಮೇಲುದನಿಜು (ಪಾಕಾಂ. ನಿಜ]ಕುತೆಡ 
ಗೈದುದಿಯಲಿ (ತೊರರಾ. ೩-೪-೮) ; ಇಲುಂಕು, ಇಜುಕು (ಶಬ್ದಾನು. 
೮೦ ಪ್ರಯೋ); ಕೌಂಕುಲಿಹೊಳ್ಳ್‌ ಕುಆಿಯೊಂದನ್‌ ಇಖಂಕಿ (ಅಶ್ವತ್ಥಾ. 
೩-೨೫). ೩. ನಡುವೆ ಸಿಕ್ಕಿಸಿಕೊ: ಇಣುಕಿದರು ಗ್ರಹದಂತೆ ಮಿಗೆ 
ಮುಕ್ಕುಜುಕಿದರು ಮುಗಿಲಂತೆ (ಕುವ್ಯಾಗ. ೭-೩). 
(ದೇ. ॥ ತಮಿ, ಮಲ. ಇಲುಗು, ಇಜುಕ್ಕು ; ತೆಲು. ಇಣುಕು] 


ಇಲುಂಪು 
ಇಂಪು "ಇಟುಂಪೆ? ನೋ. | 
ಇಯುಂಪೆ, ಇರವೆ, ಇರಿವೆ, ಇರುಂಬೆ, ಇರುವು, ಇರುವೈ ಇ 

ಇಲುಂಪು, ಇಲುಪೈ, ಇಅುವು, ಇಟುವೈ, ಇಜುಹು, ಇಅುಹೆ 
(ನಾ). ಯಾವಾಗಲೂ ಗುಂಪು ಗುಂಪಾನಿಯೇ ಇದ್ದು ಜ| 
ಸುವ, ಸಂತತವಾಗಿ ಉದ್ಯೋಗಶೀಲವಾದ ಒಂದು ಸಣ್ಣ ಪ್ಪಾ ಹ 
ಚೀಮೆ; ನಿಪೀಲಿಕೆ. ಐ ಇದರಲ್ಲಿ ಹಲವು ಜಾತಿಗಳುಂಟು. Me 
ಕಟ್ಟಿರುವೆ, ಕಪ್ಪಿರುವೆ, ಕೆಂಚಿರುವೆ, ಕೆಂಪಿರುವೆ: ಬಟ್ಟಿ ಗಳೊಳ್‌ 
ತ್‌ ಇಟ್ಟ ಗಳೊಳ್‌ ಬೀದಿಯೆಡೆಯೊಳಆವಟ್ಟ ಗೆಯೊಳ್‌ ನೆಟ್ಟನೆ 
ಯಿಜುಂಪೆಯೇಟಲ್‌ ಕೆಟ್ಟಿ ಪುದೂರ್‌ (ಲೋಕೋಪ ೧೨-೪೩); ಕರಿ ಕರಿ 
ಗಲ್ಲದಿಜುಂಪೆಗೆ ಪರಿವುದೆ (ಯಶೋಚ. ೨-೫೪) ; ಕೆಂಡಮನಿಜುಂಪೆಗಳ್‌ 
ಬಂದಂಡಲೆವುದಿದರಿದು (ಉದ್ಭಟ. ೪-೮೪) ; ವಿಕಲ್ಪ ಬಿಂದುಗೆ - ಕದಂಪು, 
ಕದಪು... ಇಉಂಪೆ, ಇಣುಪೆ (ಶಮದ. ೩೬ ಪ್ರಯೋ). ಇರವೆ : ಬೆಲ್ಲಕ್ಕೆ 
ಇರನೆಗಳು ಮುತ್ತಿಕೊಂಡಿನೆ (ರೂಢಿ). ಇರಿವೆ: ಇರಿವೆಗಳು ತೀರ ಸಣ್ಣ 
ವಿದ್ಧಾಗ್ಮೂ ಬಹಳ ಉದ್ಯೋಗಮಾಡುವ ಪ್ರಾಣಿಗಳು (ಮುಂಬಯಿ. 
೨-೧೫). ಇರುಂಬೆ: ಗಳಿಸುವುದು ಬಿಸಿಲ ದಿನದೊಳ್‌ ಮಳೆಗಾಲಂ ಬರಲಿ 
ರುಂಬೆ ಭುಂಜಿಕು ಸುಖದಿಂ (ನೀತಿಚಿಂ. 1೩, ೨೮). ಇರುವು: 
ಇರುವು ಮಿಕ್ಕ ಜನನದೋಪಾದಿಯಲಿ ಮನುಜದೇಹತೆತ್ತು ಸಂಚರಿಸಿದೆನೋ 
(ವಿಸಾಸು. ೯೩-೧); ಒಂದು ಇರುವು ಒಂದು ಕಿತ್ತಲೇ ಹಣ್ಣಿನಮೇಲೆ 
ತಪ್ಪದೇ ಒಂದೇ ಮುಖವಾಗಿ ನಡೆದರೆ (ಭೂಗೋಳ. ೧). ಇರುವೆ: 
ಇರುವೆಗಳು ಕೂಡ ಸಂಚರಿಸದೆ ಇರುವುದಂ ನೋಡಿ (ಸೌಗಂಧಿ. ೨೩೧-೪); 
ಕೆಂಡಕ್ಕೆ ಇರುವೆ ಮುತ್ತೀತೇ (ಗಾದೆ); ಇರುವೆ ನೀನೆಲ್ಲಿಯೂ ಇರುನೆ 
(ರೂಢಿ). ಇಊರಶಿವೆ;: ಜಂಗಮಪ್ರಸಾದ ಸೋಂಕಿನಿಂದ ಇಜವೆಗೆ ರುದ್ರ 
ಪದವಾಯಿತ್ತು (ಗಣಭಾ. ೨೪೨-೩). ಇಉಂಪು : “ಇಜುಹೆ ಇಜುಂಖೆನೆ 
ನಿಪೀಲಿಕಾಹ್ವಯಮಕ್ಕುಂ? (ಕವಿಕಂ. ೧೯೪). ಇಟು ಹೆ: ರಿಸಿಯ 
ಕೊಂದಿಜುಪೆಗಪ್ಪೊಡಂ ಪೊಲ್ಲದಂ ಬಗೆಯದವರ್‌ (ವಡ್ಡಾರಾ. ೧೭೬-೨೫); 
ಇಣುಪೆಗೆಜಂಕೆ ಮೂಡಿದವೊಲಾದಪೆ ನೀಂ (ಪಾ ಶ್ವ ಪು. ೨-೭೩). 
ಇಲುವು: ದೇಶದೊಳಿದ್ದಂಥ ಕೆಆ ಬಾವಿ ಉದಕವಾಪೋಶನ ಮಾಡಿ 
ತೊಂದೆ ಇಜುವು (ಪುರಂದ. ೨-೧೯-೪). ಇಯುವೈ: ಇಜುವೆ ಒಂದಾನೆಯ 
ನುಂಗಿತ್ತು (ಅದವ. ೧೦೨); ಇಜುವೆ ಮೊದಲು ಮಾಡಿ ಆನೆ ಕಡೆಯ ಮಾಡಿ 
ಬಸೀಅಿನಲ್ಲಿ ಮರಳಿ ಮರಳಿ ಹುಟ್ಟಿ (ಪುರಂದ. ೧-೧೭೬-೪). ಇಲುಹು : 
ನಾಯಿಗಳೆಟ್ಟಿ ಕೊಂಡು ಬಂದವು ಇಜುಹು ಕಚ್ಚಿಕೊಂಡು ಬಿಡವು (ಲಿಂಗವ. 
೧೪-೫೩) ; ನೃಪನ ತೆಳ್ವಸಿಆನ ಕಿಜುರೋಮ ಜಿಯ ಕಂಡು ಇಲುಹಿನ 
ಸಾಲೆಂದು ತೊಡೆದೆನದಕೆ ರಾಯನುರೆ ನಕ್ಕ (ಭರಚ. ೬-೬೩); ಒಂದಗುಳ 
ನಿಜುಹು (ಪಾಠಾಂ. ನಿಲುನೆ] ಫೊರೆಯಳೆ ಕಟ್ಟಿಕೊಂಡು ನಡೆತಂದುದಂ 
ಬಸವೇಶ ಕಂಡು (ಪ್ರೌಢರಾ. ೧೯-೬). ಇಲುಹೆ : “ಇಜುಹೆಯಿಖುಂಪೆನೆ 
ಪಿಪೀಲಿಕಾಹ್ವಯಂ * (ಕವಿಕಂ. ೧೯೪); ನಾಗಿಣಿಯ ಬಯಲುಂ ಇಜು 
ಹೆಯ ಬಯಲುಂ (ಎಳ. ೪111, ನಗರ. ೪೦-೫೧; 1077); ಹದಿನಾಲ್ಕು 
ಲೋಕವನೊಂದಿಜುಹೆ ನುಂಗಿತ್ತ ಕಂಡೆ (ಅವಚಂ. ೯೬-೪೩೧) ; ಪರುಷೆ 
ಯೊಳಗೆ ಮಾತಂಗ ಮೊದಲಿಜುಹೆ ಕಡೆಯೆನೆ ನೋಯಿಸದ ದಯಾಸಂಗಿ 
ಗಳು (ಸಿದ್ಧರಾ. ೨-೪೧). 

(ದೇ. ॥ ತಮಿ. ಇಜುಮ್ಬಿ, ಎಜುಮ್ಟಿ, ಎಜುಮ್ಪು, ಉಜವಿ; ಮಲ. 
ಇಆುಮ್ಪು, ಉಜುಮ್ಪು, ಎಜುಮ್ಪು ; ಕೊಡ. ಉರುಪೀ] 
ಇಲುಂಬ "ಇಲುಂಬು' ನೋ.. 
ಇಣುಂಬು, ಇರುಬು, ಇರುಬೆ, ಇಲ್ಕ ಇಲು, ಇಟುಂಬ್ಯ 
ಇಲುಬ್ಬು, ಇಜುಬೆ (ನಾ). ೧. ಇಕ್ಕಟ್ಟು ; ಇರುಕು; ಇಕ್ಕಟ್ಟಾದ 
ಮಧ್ಯಪ್ರ ದೇಶ; ಸಂದು: ಬಲೊ ಶಲೆಯೆಂಬೆರಡುಂ ಬೆಟ್ಟಿದ ತಪ್ಪಲ 


೮೨೦ 


| 
| 


5 


30 


35 


——— 


ಇಲುಂಬು 


ನಡುವಣಿಜುಂಬಿನೊಳಡಗಿ (ಜಯಳಾ. ೪-೧೦). ೨. ಗುಂಪು; ಸಂದಣಿ; 
ದಟ್ಟಿವಾಗಿರುವಿಕೆ : ಕೋಮಲತೆ ಬಟ್ಟೆ ನಿತಂಬಮಿಜುಂಬು ನಾಭಿ 


ಕುತ್ತುಖಗುಳಿ .. . ಅಗೆ ಮದನಾಟನಿಯಂತೆವೊಲೊಪ್ಪಿ ತೋಟಿದಳ್‌ 
(ಕಾವ್ಯಸಾ. ೬೧೨ ಶೂದ್ರಕ); ತಳಿರ್ಗಳಿಜುಂಬಿನಲ್ಲಿ ... ಗಿಳಿಗಳ ಪಿಂಡು 
ಗಳ್‌ ನೆರೆದು ಕೂಡಿಯುಂ (ಕಾದಂಪೂ. ೧೨೬); ಕೆದಳೀಕದಂಬದಿ 


ಜುಂಬಿನೊಳ್‌ (ಜಗನಿ. ೧೬-೩೪ ವ); ಅಳ್ಳೆಗೊಂಬುಗಳ ಪತ್ರದಿಉಂಬಿನ 
ನೀಡ ನೀಡದೊಳ್‌ (ಕುಸುಮಾ. ೯-೨೨) ; ಅಂತಿಜುಂಬಿನಡವಿಯ ನಿಡಿಯ 
ಮರಂಗಳಿಂ (ನಾರ್ಶ್ರಪು. ೧೧-೬೨ ವ); ನವಾಮ್ರದಿಜುಂಬರನೇಜ್‌ 
ಲಾಗರಂ... ಅಲ್ಲಿ ಕರಂ ಮನೋಹರಂ (ಸೂಕ್ತಿಸು. ೪-೩೭). ೩. ಕರ್ಕ 
ಶತೆ; ಕಾಠಿನ್ಯ: “ಇಜುಂಬೆಂದು ಕರ್ಕಶತೆ” (ಕಶಸಾ. ೨೩-೪೮೧). 
ಇರುಬು : ೧. ಮರೆತೆಯೇನು ನಿನ್ನ ಪಾಡ, ಮಲೆಯ ದೊರೆದಿರುಬಿನಲ್ಲಿ 
ಅಪ್ಪ ನಿನ್ನ ಕಂಡ ದೆಸೆಯ (ಇಂಗಿ ತೆ. ೯-೧೦). ೪. ತೊಡಕು; 
ಬಿಕ್ಕಟ್ಟು : ಹಗೆಯಿಂದ ಚಿತ್ಕಾಂಗಿ ಭಂಟಿರಂ ಕಳುಹಿ ಎಳೆದು ಹಾಕಿಸಿ 
ದಳೋ ಇರುಬು ಇಟ್ಟಿಡೆಗೆ (ಸಾರಂಗ. ೩೫). ೫. ಹಳ್ಳ; ಕುಳಿ; ತಗ್ಗು; 
ಖೆಡ್ಡ : ಬಾವಿಯಿರುಬಿನೊಳು ಬಿದ್ದಾಕೆಯಂ ಕಂಡು (ತುರಂಗ. ೮-೨೪) ; 
ಇರುಬಿನೊಳು ನೀನಿಹುದನೆಣಿಸದೆ. .. ನಾಲ್ಕುಂ ಶರಧಿಯೊಳು ಮುಳು 
ಮುಳುಗಿ (ರಾಮಾ ಸಂ. ೬-೨-೫೯). ಇರುಬೆ: ೨. * ಸಂದಣಿಗೆಯಿಟ್ಟಳ 
ಮೇಣಿರುಬೆಯೆಂದಕ್ಕು ೫ (ಶಬ್ದಮಂ. ೫೪); “ಇರುಬೆಯಿಟ್ಟಳಮೆನಲೊ 
ತ್ತಾದುದಕ್ಕುಂ? (ಕಶರ. ೧೩). ಇ: ೧. €ಇಜಂವೆ (ಇಜಮೆ)ಂದು 
ಸಂದಣಿ? (ಶಮದ. ನ. ೩೪೩ ಪ್ರಯೋ). ಇಯು: "ಇಜು ಸಂದಣಿಯೊಳ್‌? 
(ಕರ್ಣಾನಿ. ೭೦). ಇಯಿಂಬ: ೧. ಪಡೆಗಡ್ಡಮಿರ್ದ ಬೆಟ್ಟಟ್ಟಿಡೆ ಮಟ್ಟ 
ಮಿಜುಂಬಮೆಂಬಿವಂ ಸಣ್ಣಿಸಿ ಸಾರ್ವೆ ಡೆ ನಡೆವ ದಂಡರತ್ನಂ ಪಡೆವಳ್ಳನ 
ಮುಂದೆ ನಡೆಯೆ ನಡೆದಂ ಭರತಂ (ಆದಿಪು. ೧೧-೪೭). ಇಜುಬ್ದ್ಬು: 
೧. ಎಡೆಗೆಟ್ಟು ಕಾಳಾಹಿ ತಳರ್ದು ಮೊಲೆವೆಟ್ಟಿ ಂಗಳಿಜುಬಿನೊಳು ಪೊಕ್ಕ 
ಪುದೊ ಎನೆ ಬಾಸೆ ದಳವೇಜಕಿತು (ಸೋಮಚ. ೧-೭೧); ಕುಜಚ್ಛದಂಗಳಿ 
ಅುಬಂ ನೆಜಕಿ ಪೊಕ್ಳ ತಮಿಸ್ರಮಲ್ಲಿಯಕ್ಕಾಡೆ (ಶಾಂತೀಶ್ವ. ೧೧-೩೮) ; ತರು 
ಲತೆಗಳಿಬುಬಿನಲಿ ಕಂಜಾಕರದ ತಡಿಯಲಿ ನಿಂದು (ಕುವ್ಯಾಗ. 
೨. ಇಜುಬಿನೊಳಗದೆ ಕುತ್ತು ಹೆಮ್ಮರದುಜುಗಲೊಳಗಡೆ ತೊಡಚು 
ಬಾಣವ (ಕುವ್ಯಾಅ. ೨೩-೧೦) ; ಅಆಸಿದರು ತಾವಿದ್ದ ತಾಣದ ತೆಜಪುಗಳ 
ತರುಗುಲ್ಮಲತಿಕೆಗಳಿಬುಬಿನಲಿ (ತೊರರಾ. ೩-೧೧-೩೧). ೩, *ಇಲುಬು 
ಕರ್ಕಶತೆಯಕ್ಕುಂ ೫ (ಕವಿಕಂ. ೧೯೪) ; ಜವನಣಲು ಮೃತ್ಯುವಿನ ತಾಳಿಗೆ 
ಬವರ ಭೈರವನವಟು ಕಂಠೀರವನ ದಾಡೆಗಳಿಜುಬು ಭುಜಗನ ನಾಲಗೆಯ 
ಬಿಜುಬು (ಕುವ್ಯಾದ್ರೋ. ಓರಿಇ. ಪರಿ. ೨೭೬). ೪, ಹಿಂದೆ ನಾನಾಪಾಯ 
ದಿಜುಬಿನ a ಬಿಡಿಸಿದೆಯಲೈ ಗೋವಿಂದ ಶರಣಾನಂದಕಂದ 
ಮುಕುಂದ (ಕುವ್ಯಾಅ. ೧೬-೨೫) ; ಗಟ್ಟಿದಲಿ ಬೆಟ್ಟಿದಲಿ ಇಟ್ಟಿಡೆಯ 
ಇಲುಬಿನಲಿ ಕೆಟ್ಟುಳಿದು ಬಂದೆನೆನಬೇಡ ವಿಧಿ ಕಾಣದಸ್ಟದಿಕ್ಕುಂಟಿ 
(ಸರ್ವಜ್ಞ. ೮೭೫). ೫. ಇಜುಬಿನಲಿ ಕೆಡಹಿದ ಕರಿಯವೋಲ್‌ ರಿಪುಜನಪ 
ರಭ್ಯುದಯದ ವಿನಾಶವನೆಸಗಬೇಕು (ಕು ವ್ಯಾ ಆ. ೮-೫೩) ; ಮುಡಿದ 
ಪೂವಿನ ತುಲುಬು ಮೃಡಗಂಧಗಜದಿಜುಬು ನಡೆಯ ಸೊಬಗಿನ ಸೊಂಪು 
ಚಂದ್ರಚೂಡನಲಂಪು (ಚೆಬಪು. ೩೭-೨೨) ; ಬಲ್ಮೊಲೆಯೆಂಬ ಹೆಬ್ಬೆಟ್ಟಿದೆಡೆ 
ಯಿಜುಬಿನೊಳ್‌ ಕೆಡಪುತಿಹನಲ್ಲಿ ವಿಟರಕ್ಷಿಮೃಗಳುಲವನು (ಜೈ ಮಿ ಭಾ. 
೬-೧೭). ಇಲಿಬೆ: ೨. ಸಕಲ ಸಂಪದದಿಉಬೆಗಾಗರಂ ತಾನು 
(ಮಹಾವಿ. ೧-೫೯). ೫. ಖಗಮೃಗವ್ರಾತಮಂ ಪಾತಮಂ ಮಾಡಿದರ್‌ 
ಕೂಡೆ ಕೂಡೆ ಸಿಡಿಗುಂಡು ಬಡಿಕೋಲ್ಲಳುಜುಬೆಯಿಂದಿಜುಬೆಯಿಂದಿಡು 
ಗವಣೆ ನೇಣುರಲ್ಕೊಲೆಗಳಿಂ ಬಲೆಗಳಿಂ (ಜೈಮಿಭಾ. ೨೮-೪೮). 
[ಡೇ. ॥ ತಮಿ. ಇಜುಮ್ಯು ; ತೆಲು. ಇಜುಮು] 


೪-೩೦). 


ಹಯುಂಬುಗೊಳ್‌ ೮೨೧ 

ಇಯಂಬುಗೊಳ್‌, ಇಲುಬುಗೊಳ್‌ (ಕ್ರಿ). ೧. ಸಂದುಗೊಂದುಗಳಲ್ಲಿ | 
ಹೋಗಿ ಸೇರು: ಸಿಲ್ಕದ ಬಿಕೋ ಕಾಟಮ cues dS 
ಖಳರನ್ಮ ಮಂಡಲ ಕುಮಾರನಿದೇನುದಗ್ರನೋ (ಪುಷ್ಪಪು 
೫-೫೫). ಇಅುಬುಗೊಳ್‌. ೨. ಹಳ್ಳಕ್ಕೆ ಬೀಳು. ಮೃಗಗಳನ್ನು 
ಕೆಡಹುವ ಕುಳಿಗೆ ಬೀಳು: ಸೋವೋನ ಸೋವೋವ ಎಂದೆನುತ್ತ 
ಎತ್ತಿದ ಮೃಗವು ಇಲುಬುಗೊಂಡಿತ್ತು ಇಜುಬಿನ ಕುಳಿಯೊಳಗೆ ಕೊಲ್ಲದೆ 
ಕೊಂದನಲ್ಲಾ ಮೃಗವನು (ಅವಚಂ. ೨೫೯-೧೧೮೦). 

[ಇಂಬು + ಕೊಳ್ಳು] 

ಇಲುಕ್ಕು "ಇಲುಂಕು' ನೋ. 

ಇಯುಕ್ಕು, ಇರಕ್ಕು, ಇರಿಕು, ಇರುಕ್ಕು (ನಾ). ಇಕ್ಕಟ್ಟಾದ ಪ್ರದೇಶ; 
ಸಂದು; ಇಕ್ಕಟ್ಟು: ಮಜಕಿಗಳಿಗೆ ಮೊಲೆಗೊಡುತಿಜುಕಿನಲಿ ಹುದುಗಿ 
ದುವು ಹುಲಿಗಳು (ಕುವ್ಶಾಅ. ೧೩-೨೯). ಇರಕ್ಕು : ನನ್ನ ಪರಿಸ್ಥಿತಿ 


5 


| 
| 


ಅ 


0 


ಎಂಥಾ ಇರಕು ಗೊತ್ತೆ ? (ಬದುಜ. ೪೯). ಇರಿಕು : ಹೀಗೆ ಇರಿಕಿನಲ್ಲಿ 
ಬುದ್ಧಿಯನ್ನು ತುರುಕುವುದು ಹೆಚ್ಚಿನ ಸಾಯೋ ಆಟಿ (ಹುಚ್ಚಾಟ. ೮೩). | | 
ಇರುಕ್ಕು: ಅತ ಈಗ ಒಂದು ಇರುಕಿನಲ್ಲಿ ಸಿಕ್ಕಿಕೊಂಡಿದ್ದಾನೆ (ರೂಢಿ). | 
ಇರಕುದಾರಿ - ಇಕ್ಕಟ್ಟಾದ ದಾರಿ (ಕಿ). [ಆ ಇಜುಕ್ಕು) | 
ಇಲುಕುವಾತು (ನಾ). ಇಕ್ಕಟ್ಟಿನ ಮಾತು; ತಕರಾರಿನ ಅಥವಾ | 
ತೊಡಕಿನ ಮಾತು: ಕಿಜಿಯ ತನುಜೆ ಮಾದ್ರಿ ಯನು ಕೊಟ್ಟಲ್ಲದೆ| ! 
ಬ ಆದೆ ಕೊಂತಿಯನೊಲ್ಲೆಸೆಂಬ ಹರವ ಕೇಳಿಯೂ | 
ನಾಡೆಜಕೆ ಯನಂತೆಗೆಯ್ದಿನೆನಲು (ನೇನಿಸಂ. ೬-೭). 20 
[(ಇಜುಕ್ಕು * ಮಾತ್ಯು) | 
ಇಣುಕುಳಿ (ನಾ). ನಾಲಗೆಯ ಮೊದಲು, ಬುಡ (?):| | 
*ಇಲುಕುಳಿ - ನಾಲಗೆ ಮೊದಲು? (ಶಮದ. ನ. ೩೭ ಅಡಿಟಿ); ಆಳಿಸಿದಂ| 
ಪೇಳಿಸಿದಂ . .. ತಾಳಿಗೆಯಾಳಿಗೆಯಿಜುಕುಳಿಯಿವಾದಿಯಾಗಆ ಕುಳನಂ| | 
(ಶಮದ ೨೭); ಇಜುಕುಳಿಯೋಕುಳಿಗಳುಂ ಕುಳಂ (ಸಂಜೀವ. ೨೬). [?] |25 
ಇಟುಪೆ "ಇಲುಂಪೆ' ನೋ. | 
ಇಅುಬು, (ಕ್ರಿ). ತಿವಿ; ಚುಚ್ಚು : ಹೇರೀಟಯಿಂದಿಜುಬುವ ಅಂಕುಶ! | 
ದೊಳೆತ್ತುನಲಗಿಂದಿಆುವ ಕತ್ತರಿಗಳಿಂ ಕತ್ತರಿಸುವ . .. ರೌರವದ ನರಕಂ 
ಭಯಂಕರವಾದುದು (ಸಿದ್ಧರಾ, ೮-೨೮). [ಆ we] 
ಇಯುಬ್ಯು "ಇಲುಂಬು' ನೋ. 
ಇಟುಬುಗೊಳ್‌ "ಇಜುಂಬುಗೊಳ್‌' ನೋ. 
ಇಉುಬುದಲಯ (ನಾ). ಒಬ್ಬ ವ್ಯಕ್ತಿಯ ಹೆಸರು (1): ೩ 
ನೊಟಮ್ಪು ಪೃಥ್ವೀರಾಜ್ಯಂಗೆಯುತ್ತಿರೆ ಇಜುಬುದಲಯ (ಎಕ. ೫, 
| 


ಗೋರೀಬಿ. ೧೧-೨ ; 970). [2] 
ಇಣುಬೆ "ಇಲುಂಬು' ನೋ. 35 
ಇಲು£ರು]ಮುಲಾ£ರಿ]ದೊಆ್‌ (ನಾ). - ಇರಿಮುರಿಪಳ್ಳ: 


ಅದಲ್ಲದೆಯುಮಿಲು£ ರು3 ಮುಜ£ರಿ]ದೊಜ್‌್‌ಗಿದಿರ£ರೀ3ಸಿದರೆಂಬಂತೆ 
ನಿನ್ನುಮಂ ಮುಳಿಯಿಸಿ ಬರ್ದುಂಕಲ್ಪಾರದಾದೊಡಂ (ಶಾಂತಿಪು. 
೩-೭೨ ವ), [ಇರುಮುರ್ಮಿ (ಆ ಇರಿಮುರಿ) + ತೊಆತ್ಕಿ] 

ಇಲುವಾದಳೆ (ನಾ). (?) : ಸಾನ್ತಳಿಗೆ ಸಾಯಿರದರಸನೊಡ್ಡೆ ಮ್ಮನರ 
ನಿಜುವಾದಳೆ ಪೆಣ್ಣರುದೆಟ್ವಯ ತುಜು ಪರಿಯೆಯು.. 
ಸುರಲೋಕಕ್ಕೊ €ದ (ಎಕ. ೪11, ಶಿಕಾರಿ. ೧೯೫-೪; 

ಇಲುವು "ಇಅುಂಪೆ? ನೋ. 

ಇಲುವೆ "ಇಜುಂಪೆ? ನೋ. 

ಇಲುಸಲ್‌ "ಇಜ್‌ಸಿಲ್ಮ್‌' ನೋ. 

ಇಲುಹು "ಇಲುಂಪೆ' ನೋ. 


ಇ. 
೦ 


. ಕಟ್ಟ ಸತ್ತು 
1007). [2] 


ಇಲಿ 


ಇಣುಹೆ "ಇಟುಂಪೆ' ನೋ. 
ಇಣುಹೆಗ (ನಾ). ಒಬ್ಬಾತನ ಹೆಸರು (?) : ಊರಿಂ ಪಡುವಲಿಣು 
ಹೆಗನ ಬಾಗಿಂ ಬಡಗಲು ಕೋಗಳಿ ಗಡಿಂಬದಲುತ್ಯಿ ಸ್ಟ ವಪ್ಪೆರೆಯ ಕೆಯಿ 
ಮತ್ತರು (ಸಾಇಇ. 120-1, ೨೪೮-೨೩ ; 1147). (ಇಜಂಹೆ* -ಗ?] 
ಇಲುಳಚೋರ (ನಾ). ನೊಳಂಬಪಲ್ಲವರಲ್ಲಿ ಒಬ್ಬರಾಜನ ಹೆಸರು : 
ಶ್ರೀ ಪೃಥ್ವೀ ವಲ್ಲಭಪಲ್ಲವಕುಲತಿಲಕಂ ಶ್ರೀಮದಿಲುಳಬೋರ x x ನ್ನಿಸ್ಕ ೦ 
ಟಕಂ x ೫ ರಾಜ್ಯಂಗೆಯ್ಯು[ತ್ತಿ]ಕೆ 2 IX-i, ೨೩-೪೦ ; 929). 
[ಇಜುಳ್ಳ + ಚೋರ) 
: ಇಆತಿಯಪ್ಪ (ನಾ). ಒಬ್ಬಾ ತನ ಹೆಸರು: ಕೊಣ್ನಲ್ಲಾಡೆಣ್ಸಾ ಸಿರಮನಿಟಕ 
ಯಪ್ಪ ನಾಸುತ್ತಿರೆ (ಎಕ. ಹ ಹುಣಸೂ. ೯೨-೪ ; 920). ಸೆ ಮುನ ಸ್ರ] 
ಇಟ್‌ "ಇರ್ಕ್‌' ನೋ. 
ಇರಿ, ಇಳಿ (ಕ್ರಿ). ೧. ಕೆಳಕ್ಕೆ ಬರು, ಹೋಗು : “ಇಟ್‌-ನಿಮ್ನಾ 
ವತರಣೇ ? (ಶಮಧಾ); ಇಚ್‌ದು ಕೆನ್ಸರೆಯೆ (ಎಕ: 1, ೧-೨೯ ; 466); 
ಸತಿ ಶಶಿಯಂ ಕಚ್ಚಿ ನೆಲಕ್ಕಿಲಾದ ರಾಹುವಂ ನೆ ಪೋಲ್ಲಳ್‌ (ಕಾವ್ಯಸಾ. 
೯೬೬ ಶೂದ್ರಕ) ; ವಾಹನದಿಂದಿಟಿದು ಬಲಗೊಂಡು ಬಂದು (ವಡ್ಡಾರಾ. 
ರೆಥದಿಂದಮಿಟುದು ಮ ಣಿ'ಮ ಯ ಪೀಠೆದೊಳ್‌ ಕುಳ್ಳಿರ್ದು 
(ಪಂಪಭಾ. ೯-೨೭ ವ) ; ಮನದೆಜಕದಿಂದೇಜಲುಮಿಲಿಕಿಯಲುಂ ನೋಡಿ 
(ಧರ್ಮಾಮೃ. ೬-೨೫) ; ನೀರಿಟಿಯದ ಗಂಟಲೊಳ್‌ ಕಡುಬಂ ತುಜುಕಿ 
ದಂತಾಯ್ತು (ರಾಮಾಶ್ವ. ೬-೮). ೨, ಬೀಳು; ದುಮುಕು: ಕಳಿಪಂ 
ಕಳ್ವಂ... ಕಳ್ಳುಣಿಯುಂ ಫೂಳುಮ್ಮನಿಟ್‌ ಗುಂ ಶ್ವಭ್ರಾಂತಮಂ ತಾಪಿನಂ 
(ಆದಿಪು. ೫-೮೧) ; ಉರದೊಳ್‌ ನಟ್ಟ ಸುರಗಿ ಬೆನ್ನೊಳ್ಳೂಡಿ ಸತ್ತು 
ನರಕಕ್ಕಿಆ್‌ದಂ (ಚಾವುಂಪು. ೨೧-೧); ಅಧರ್ನುಮಂ ಸೇವಿಸಿ ದುರ್ಗತಿ 
ಗಿಟ್‌ದು (ಅಜಿಪು. ೨-೫೮) ; ಇಲಿದ ಕೌರವಂ ರೌರವಮಂ (ಪಂಚತಂ. 
ಆಟಾ ಪಿ ಪರವಧುಗಥೋಗತಿಗಿಟಿಸಪುದನಭಿನಯಿಸುವಂತೆ 
ಸೀತೆಯ ಸಾರಣ್ಣಿಟಿದಂ ನಭದಿಂ ಖಚರಂ (ಪಸಂರಾಮಾ. ೯-೧೦೦). 
೩. ಸುರಿ; ಸೋರು; ಒಸರು: ಕಡುವೆಂಕಿಯಿಂ ಕಟಾಕ್ಷಂಬಿಡಿದಿಟಿವ 
ಲಲಾಟಕುಂಕುಮಸ್ವೇದಜಳಂ (ಆದಿ ಪು. ೧೧-೫೪) ; ಪೊಳೆವಲರ್ಗಂ 
ಗಳಿಂ ಮಿಳಿರ್ವ ಬೆಳ್ಬು ರಸಾತ್ಮಕಮಾಗಿ ಗಂಡಮಂಡಳತಳದಿಂದಮಂದಿ 
ಆ್‌ಯುತಿರ್ದುದೆನಲ್‌ (ಕಾದಂಪೂ. ೬೯೯). ೪. ಕಡಮೆಯಾಗು; 
ಕುಂದು; ಕುಗ್ಗು ; ಕುಸಿ; ಕೃಶವಾಗು; ಬಡವಾಗು ; ಸೊರಗು: 
*ಇಲಾದಂ- ಮೆಯ್ಸುಂದಿದಂ, ಕೆಳಗಣ್ಣೆವಂದಂ” (ಶಮದ. ಪರಿ. ೧); 
ಪತ್ತುವರಮಾಯಂಬಿಲಮನುಂಡು ಮುನ್ನ ಮೇಜಕಿದಂದದೊಳಿಆಅಿಯೆ 
ಮುನ್ನಿ ನಂದಡೊಳುಪವಾಸಂಗೆಯ್ದು (sa ೪೮-೧೪) ; ಕೆಳಗೆಲ್ಲಂ 
ಚೋರ ಬಿರ್ದ ಶುಕೆಸಂತತಿಯಂ ಗಳಗಳಿಸಿ ಕಟ್ಟ ನಡುಬೆನ್ನಿಅಿವಿನೆಗಂ 
ಪೊತ್ತು ಪೋದನಾ ಮುದುಬೇಡಂ (ಕಾದಂಪೂ. ಸ ಾ ಕುಸಿಗೊರಲಿಆ 
ದೆರ್ದೆ ಪೊಜಂಟಿ ಬೆನ್‌ ಬಾತ ಬಸಿಆಡಂಗಿದ ಜಘನಂ (ಯಶೋಡ. 
೨-೩೮) ; ಉಟಿಿಯದು ವಿಭವಂ, ಜವ್ವನಮಿಲಿಿಯದು (ಶಮದ. ೨೪೪ 
ಪ್ರಯೋ); ತಲೆ ಬಿರಿದ, ಕೀಲ್‌ ಮುಜಕಿದ, ಕಣ್ಣಿದೆ, ಸೂಲದ ಮೊನೆ 
ಯೊಳೇಆತದ ಕಲ್ಲಾಲೆಯ ಬಸುಜಕೊಳ್‌ ಸಿಲ್ಕಿದ ... ಪಾಸಾತ್ಮರ ಬಾಳ್ವನೆ 
ಯೆನಿಪ್ಪ ಯಮಲೋಕಮಂ ಮುಟ್ಟಯಿಸಿ ಬರ್ಪುದುಂ (ರಾಮಾಶ್ವ. 
೫, ಜೋಲಬೀಳು; ನೇಲು; ತೂಗಾಡು : ಬಾಹು 
ಯುದ್ಧ ಸನ್ನದ್ಧನಾಗಿ ಕಲಿಗಂಟಕ್ಕಿ ಗಂಡುಡೆಯುಮನುಟ್ಟು ಮೇೇಲುದ 
ನಿಟಚಿಯೆ ಮುಸು ಕಿಟ್ಟು ಪೊೋಗಿ (ಪಂಪಭಾ. ೮-೭೩ ವ); ಮುಯ್ಬಿಂ 
ಯಜ್ಞೋಪವೀತಮದೊಯ್ಯುನಂದಿಟಾಯೆ (ಕಾದ ಂಉ. ೭೧೫); ಜನ್ನ 
ವಿರಮಂ ಬಲಂದೊಡುವುದು ಉಪಪೀತಮೆಂಬುದು, . . ಕೊರಲೊಳಗೆ 
ಇಟಕಿಯಲಿಕ್ಕು ವುದು ನಿನೀತಮೆಂಬುದು 1 ಜು ೬೭೫೨೪೩). 


೭೯-೧೪ ) 5 


೧೭೩-೨) ; 


೧೦೫-೨೩). - 


ಇಟಕಿ ೮೨೨ 


೬. ಅವತರಿಸಿ ಬರು; ಸಂತತಿಯಾಗಿ ಬರು: ಬ್ರಹ್ಮನಿನೀ ಬಳಗಮಿಟ' | | 
ದತ್ತು (ಕಾಮಾಶ್ವ. ೧೩-೧೭). ೭. (ವಿಷ್ಯ ಶಾಪ, ಅಮಲು »ಉಷ್ಣೃ, | 
ಸಂತಾಪ ಮುಂತಾದುವು) ಪರಿಹಾರವಾಗು; ಕಡಮೆಯಾಗು: 
ಯುಕ್ತಮೆನೆ ಹಸ್ತಮಂ ಪೂರ್ಪೋಕ್ತ ಜಲಾಂತಸ್ಥ ಮಾಗೆ ಮಂತ್ರಿಸಿ ಮೂಮೆ | 
ಸದುಕ್ತಂ ಜಲಭಾಂಡದೊಳಂ ವ್ಯಕ್ತಂ ವಿಷಮಿಟ್‌ದು ತೋರ್ಕುಮೇಂ ಕಿ] 
ಪ್ರತ್ಯಕ್ಷಂ (ಖನುದ. ೧೪-೨೫). ಲ. ಒಳಹೊಗು; ಮುಳುಗು: ಅಭಿಷೇ! | 
ಕಕ್ಕೆ ಬಂದಿಟುದ ಪುಳಿಂದರಾಜಸುಂದರಿಯರ ನೆಲೆನೊಲೆಯ ಸಿರಿಕಂಡ| | 
ದೆಣ್ಣಿನಿಂ ಪೊರೆದು ಬೆಳರ್ಸನಾಂತ ತೆರೆಗಳೊಳಂ (ಕಾದಂ ಪೂ. ೧೧೭). 
೯. ಬಾಗು; ಬಗ್ಗು; ವಂದಿಸು: *ಪ್ರಣಾಮಮಿಚಕಿದಂ? (ಕರ್ಣಾನಿ. | 
೬೨). ಇಳಿ: ೧. ಅನೆಯನಿಳಿದು ತಾಂ ಲೋಕಪಾಲನು ಕಾಲ್ನಡೆಯೊಳಿ 
ದಿರ್ವಂದು (ಬಸಪು. ೫-೧೭) ; ಕೌರವನನುಜರನು ಕೆಡೆಹೊಯ್ದ ಗರ್ವದ ! 
ಗಿರಿಯನಿಳಿಯೆನುತ (ಕುವ್ಯಾದ್ರೋ. ೧೩-೮) ; ತಗ್ಗು ಸೋಪಾನದೊಳಿಳಿ 
ವಾಗ ಮುನಿಗಳ್ಳೆ ಬೊಗ್ಗನೆ ಕೈಲಾಗುಗೊಡುವ (ಭರ ಚ. 
ಏರಿದವ ಇಳಿದಾನು (ಗಾದೆ). ೨. ಶಾಸನಮಿದೆಲ್ಲಿಯ ಶಾಸನಮಾರಿತ್ತರೇಕೆ 
ಸಲಿಸುವೆ ನಾನೀ ಶಾಸನವನೆಂಬಾ ಘಾತಕನಾಸುರತರ ರೌರವಳೆ ಗಳಗಳ |15 
ನಿಳಿಗುಂ (ಮೈ ಆರಿ. 
ದೀಗಳೊಳಲಾಗುಮವನಢೋಗತಿಗಿಳಿಗು[೦] (ಕೊಲ್ತಾ ಶಾ. 
1079); ಕಂತುತಾತನಿನಧಿಕಮಿಲ್ಲೆಂದು ಮೂಢ ದುರ್ಭ್ರ್ರಾಂತಿಯಿಂದುಲಿದು 
ನರಕಕ್ಕಿಳಿನರೇ (ಪದ್ಮರಾ. ೧೦-೩೧) ; ಸುಣ್ಣಕಲ್ಲುಡಿಗಟ್ಟ ಮಡುವಿನೊ 
೪ಿಳಿದಂತೆ ಬಣ್ಣಗುಂದಿದೆ ಕೇಳು ತಾಯೇ (ಮೋಹತ. ೪೨೯೦). ೩. ಇಳಿ |20 
ವಶ್ರುಜಲಕೆ ಪುರುಡಿಸುತೆ ನಡೆನೋಡುತಂ (ಬಸರ. ೩-೧೪೮); ಕಣ್ಗಳೊಳು 
ಗಳಗಳನೆ ಬಾಷ್ಟಂಗಳಿಳಿದೊಗುತಿರೆ (ಸಾನಂಡ. ೧-೬೫); ಧರಣಿಯಳತೆಯ 
ಹರಿಯ ನೆಗಹಿನ ಚರಣದಗ್ರದೊಳಿಳಿವ ಘನ ನಿರ್ಕುರದವೊಲು 
(ಕುವ್ಯಾದ್ರೋ. Wa ್ರಸುರಥೇನು ಕೂರ್ತು ಚಕೋರವತ್ನಗೆ 
ಮೊಲೆಗೊಡಲು ಪೂರಿಸಿ ಕಡೆವಾಯೊಳಿಳಿವ ತಣ್ಟಾಲೆನೆ ಸೋರಿತು ಬೆಳ್ಚಿಂ|25 
ಗಳಿಳೆಗೆ (ಮೋಹತ. ೧೬-೫೫). ೪, ಬಸವರಾಜಂ. . . ಸಂಸಾರದ ಭಾರ 
ವಿಳಿದು ನಲಿನಲಿದಾಡಿ (ಬಸರ. ೨-೮); ಹೊಳೆಯಲ್ಲಿ ಈಗ ಪ್ರವಾಹ ಇಳಿ | 
ದಿದೆ (ರೂಢಿ). ೫, ಕೊರೆಳಿಂದೆ ಇಳಿಯಿ ಕ್ಕಿ ದ ಜನಿವಾರವು- ನಿನೀತ | 
| 


10 


೩-೬೮) ; 


೧೯೩೫, ೪೯-೧೨೧ ; 10ನೆಯ ಶತ); ಪಾತಕನಜಕಿ 


೩-೪೭; 


೩-೮); 


(ನಾಚಿರಾ. ಕಿ) ; ತಳಿತ ಸೆರೆಗಳ ತಾಣಿದಾನನದಿಳಿದ ಹುಬ್ಬಿನ ಹುದಿದ 
ಕಣ್ಗಳ ಚಲಿತವದನದ ವೃದ್ಧರನು ತೋಜಕದನು ಮುನಿಸುತಗೆ (ಕುವ್ಯಾಅ. 130 
೧೫-೧೦) ; ತೊಡೆಗಿಳಿವ ಕಟಸೂತ್ರಮಂ ಮುಜಕಿದಿಡುತ್ತ ೦ದುಗೆಗಳನಿಲ್ಲದೀ 
ಡಾಡಿ ಬಿಡು ಮುಡಿಯ ಕಟ್ಟದೆ... ಒರ್ಬಳ್‌ (ಚೆಬಪು. ೫-೧೪). ೬. ಶರೀ 

ಫರ ತತ್ವಪದಗಳು ಇದೇ ಮಾದರಿಯ ಪದಗಳು. ಆದರೆ ಅವು ಜನಪದ | 
ಭಾಷೆಯಲ್ಲಿ ಇಳಿದುಬಂದಿವೆ (5 ರ ಫ. ೧). ೭. ಅವರ ಮಂತ್ರದಿಂದ 
ಹಾವಿನ ವಿಷ ಇಳಿದುಹೋಯಿತು (ರೂಢಿ). ಲೆ. ಇಳಿದಂಭೋಧಿಯ [36] 
ಬಾಳ್ವನೇ ತಮಸನಂದಾಮ್ನಾಯವಂ ಕದ್ದು (ಸೋಮೇಶ. ೪೨); ಉದಧಿ | 
ಯುದರದೊಳಿಳಿದು ತೆರೆ Fy ಳನೊದೆವ ಮಂದರದಂತೆ (ಕುವ್ಯಾದ್ರೋ. | | 
೧೭-೨೫) ; ಪಶ್ಚಿಮಾಂಬುಧಿಗಿನನಂದಿಳಿದನು ತೀವ್ರದಿಂದ (ಕಂನವಿ.! 
೯-೧೬೫). ೧೦. (ಕಷಾಯ, ಅರ್ಕ, ಅಡಿಗೆ ಮುಂತಾದುತ್ಟೆ) ಸಿದ್ಧ! | 
ವಾಗು; ಹದಕ್ಕೆ ಬರು: ಪಾಕ ಚೆನ್ನಾಗಿ ಇಳಿದಿದೆ (ರೂಢಿ). ೧೧, ತಂಗು 40 
ಬಿಡಾರಮಾಡು; ಬೀಡುಮಾಡು : *ನಿವೇಶಃ, ಶಿಬಿರಂ - ಈ ೨ ಬೆಂಡು | | 
ಇಳಿದಿದ್ದ ಸ್ಥಳಕ್ಕೆ ಪೆಸರುಗಳು? (ಸಿದ್ಧಾಂತಿ. ೨೧೧) ; ಆ ಮನೆಗೆ `ಒಬ್ಬ | 
ಬ್ರಾಹ್ಮಣನು ಅತಿಥಿಯಾಗಿ ಬಂದು ಇಳಿದುಕೊಂಡನು (ವಚಭಾ: ೪೮). 
೧೨. (ಹಣ್ಣು )ಅತಿಪಕ್ವವಾಗಿ ಕೊಳೆಯುವ ಸ್ಥಿತಿಗೆ ಬರು : ಮಾವಿನ | 
ಹೆಣ್ಣು ಇಳಿದಿದೆ ಜೀ. ೧೩. ತೇರ್ಗಡೆಯಾಗು : ನಿಮ್ಮ ಮಗ 
ಗೊಂವಿಂದನ ... ಪರೀಕ್ಷೆಯು ಇಳಿಯಿತಂತೆ (ಎಂ. ಎ. ೧). 


45 


ಇಟಿ 


ಇಳಿದಾಡು - ಕೆಳಮಟ್ಟಕ್ಕೆ ಇಳಿ: ದಟ್ಟಡವಿಗೆ ಸಾರ್ವಭೌಮನಾಗಿ 
ಕಟ್ಟಾಳುತ್ತಿರುವ ಕಣ್ಮೀರವನು ಕಾರ್ಯತಃ... ಕಾರ್ಯತಃ... 
ಕಾರ್ಯತಃ ಗ್ರಾಮಸಿಂಹನ ಆಟಪಾಟವೂಟಗಳ್ಗಿಳಿದಾಡಿ. . . ಜೀವಿಸಿ 
ಕೊಳ್ಳುವುದೇನು? (ಬಿಟ್ಟಅ. ೭೫-೪). ಇಳಿದಾರವಾರ ಎ ಇಳಿಭೋಗ್ಯ 
(ಕಿ). ಇಳಿದುಕೊಳ್ಳು - ತಂಗು; ಬೀಡುಬಿಡು: ಆಮೇಲೆ ಪಾಂಡವ 
ಕೆಲ್ಲಾ ಭೆ ತಾವಿಳಿದುಕೊಂಡಿದ್ದ ಮನೆಗೆ ಬಂದರು (ನೀತಿಚಿಂ. |, ೧೨೦). 
ಇಳಿದುಬರು - ಅವತರಿಸು : ಇಳಿದು ಬಾ ತಾಯಿ ಇಳಿದು ಬಾ ಹರನ 
ಜಡೆಯಿಂದ ಹರಿಯ ಆಡಿಯಿಂದ ಯಸಿಯ ತೊಡೆಯಿಂದ (ಗಂಗಾತ. ೩). 
ಇಳಿಯನುಂಗು- ಹೊಟ್ಟಿಗೆ ಇಳಿದುಹೋಗುವಂತೆ ನುಂಗು; 
ಪೂರ್ತಿಯಾಗಿ ನುಂಗು: ಜಾಲಗಾರನು ಬಲೆಯ ಬೀಸಲಿಂ ಬಂದುದಾ 
ಸ್ಮರನ ಯಿಳಿಯನುಂಗಿದ ಪಾನು ಬಾಲಸೂರ್ಯನ ಪೋಲ್ವ ಮೈವೆಳ 
ಗಿನಿಂ ಪೊಳೆವುತೆ (ನವಮೋ. ಇಳಿಯಬಿಡು - ೧. ಮೆಲ್ಲನೆ 
ಕೆಳಕ್ಕೆ ಬಿಡು; ಸುರಿ: ತಿಳಿನೀರನದಜ ನಾಲ್ಮಡಿ ಕಣುವಿನೆಮ್ಮೆಯ 
ಹಾಲೊಳಗೆಜಕಿದೊಲೆಯೊಳಗೆತ್ತಿ ಯೆಂಟಿಜಕೊಳಗೊಂದುಮಡಿ ಬಿಳುಪಾದ 
ಬೆಲ್ಲಕ್ಕಿಯಂ ತಳಿಸಿ ತೊಳೆದದಜಕೊಳಗೆಯಿಳಿಯ ಬಿಟ್ಟು ತೊಳಸಿ (ಸೂಪಶಾ. 
೩-೬); ಕುಟ್ಟಿ ಕಣಿಕವನು ಹಪ್ಪಳದಂತೆ ಲತೆಯಿಆದು ಬಟ್ಟವಾಲ್‌ 
ಕಾದ ಸಮಯದೊಳದಂ ತೆಂದಿಳಿಯಬಿಟ್ಟು ಬೇಯಿಸಿ ತೆಗೆದು ಮಡಿಸಿ 
ದುದು ಹಾಲಂಗರವಳಿಗೆಯೆನಿಸಿಕೊಂಬುದು (ಸೂ ಪಶಾ. ೧-೧೯). 
೨. ಬರಲು ಅವಕಾಶ ಕೊಡು : ಕೈದುವ ಕೊಳ್ಳಿ ನಿದ್ರೆಯನಿಳಿಯ 
ಬಿಡಬೇಡೆಂದು ಸೇನೆಗೆ ಸಾಆಕಿದನು ಪಾರ್ಥ (ಕುವ್ಯಾದ್ರೊ . ೧೭-೬). 
೩. ಕೈಬಿಡು: ಮುನ್ನಿನ ಸುಕೃತ ಉಂಟಾಗಿ ನಿಮ್ಮ ಪಾದ ದೊರ 
ಕೊಂಡಿತ್ತು ಇನ್ನು ನಮ್ಮನಿಳಿಯಬಿಡದೆ ಎನ್ನ ವನು ಇವನೆಂದು.. ನಿನ್ನತ್ತ 
ತೆಗೆ ಕರುಣಿಸಿ (ಅನಚಂ. ೨೪೦-೧೦೮೯). ಇಳಿಯಬೀಳು - ೧. ಜೋತು 
ಬೀಳು; ನೇಲುತ್ತಾ ಕೆಳಗಿಳಿ: ಕಳ್ಳ ಹೆಂಚಿತ್ತಿಬಿಟ್ಟು ಸೂರಿನಿಂದ 
ಮೆಲ್ಲಗೆ ಒಳಕ್ಕೆ ಇಳಿಯ ಬಿದ್ದಿದ್ದಾನೆ (ರೂಢಿ). ೨, ಕೆಳಕ್ಕೆ ಬೀಳು: 
ಕ್ಕಿ ರಥದವರಿಳಿಯಬಿದ್ದರು ಭಯದಿ ತೇಜಿಯನಿಳಿದು 


೧೨-೫). 


ಅಳನಿಗೆಡೆ ಧುಮ್ಮಿ 
ರಾವ್ತ್ರರು ಕರನ ಮುಗಿದರು ಕೊರಳ ಸಲಹೆನುತ (ಕುವ್ಯಾದ್ರೋ. ೫-೧೪). 
೩. ಓಡಿಹೋಗು ; ಜಾರಿಕೊ; ಮರೆಯಾಗು (ಕ). ಇಳಿಯ 
ಮುಳುಗು - ಸಂಪೂರ್ಣವಾಗಿ ಮುಳುಗು; ತೀರ ಒಳಕ್ಕೆ ಹೋಗು: 
ಇಳಿಯ ಮುಳುಗಿದವನಿಗೆ ಚಳಿಯೇನು ಮಳಿಯೇನು? (ಗಾದೆ). ಇಳಿಯ 
ವೇಳ್‌ ಎಕೆಳಕ್ಳೆ ಬರುವಂತೆ ಹೇಳು : ಗುರುಭಕ್ತನಂ ಮಂಚವನಿಳಿಯ 
ವೇಳ್ದು (ಬಸಪು. ೩೯-೪೬). ಇಳಿಯಿಳಿ (ದ್ವಿರುಕ್ತಿ) : ಅಹಯಿಳಿಯಿಳಿ 
ಗೊರವ ನಿನಗೀ ಚೋಹವೇಕೆ (ಬಸಪು. ೩೨-೧೫). ಇಲ್‌ದಾಡು-ವಿನೋ 
ದದಿಂದ ವಿಹಾರಕ್ಕಾಗಿ ಇಳಿ, ಇಳಿಯುತ್ತಲೂ ಹತ್ತುತ್ತಲೂ 
(ಮತ್ತೆ ಇಳಿಯುತ್ತಲೂ) ಆಟವಾಡು, --ವಿಹರಿಸು: ಏರಿದ 
ಪ್ಪಾಶ್ಚರ್ಯ ಪರಂಪರೆ ಸಮನಿಸಲದ್ರಿಶಿಖರದಿಂದಿಆಾದಾಡುತ್ತಿರೆಯಿರೆ 
ನಿಜೇಚ್ಛೆ ಯಿಂ ಕಿನ್ನರಮಿಥುನಮನವನಿಪಾಲತನಯಂ ಕಂಡಂ (ಕಾದಂಪೂ. 
೬೧೭). ಇಟ್‌ಯವಿಡು ಎ ನೇಲುವಂತೆ ಬಿಡು; ಜೋಲಾಡುವಂತೆ 
ಬಿಡು; ತೂಗಹಾಕು : ಕುಮುದವತೀ ವಿರಹಸಂತಾಪದಿಂದಿಆಿಯ 
ವಿಟ್ಟಿ ಕುಮುದಿನೀಪ್ರಿಯನ ಧವಳೋತ್ತರೀಯಮೆಂಬಂತೆ ಬೆಳ್ಲಿಂಗಳ ಬೆಳ 
ಗಿನ ಬಳಗಮೋಸರಿಸೆ (ಕಾದಂಉ. ೪೨೯). ಇಬರಿಯುಂಬೊಟ್ಟು ಎ ಇಳಿ 
ಹೊತ್ತು: ಪೂರ್ವಾಹ್ಮಂ ಮಧ್ಯಾಹ್ನ ಮೆಂಬೆರಡುಂ ಫೊಟ್ಟುಗಳಂ ಕಳೆದಿಟು 
ಯುಂಬೊಟ_ಆಕೊಳ್‌ ವೈದ್ಯ ಕ್ರಿಯೆಯಿಂ ಬೆಜ್ಜಂ ದೋಷರಕ್ತಮಂ ಕಳೆ 
ವಂತೆ (ಜೀವಸಂ. ೧೭೩-೨೦ ವ); ಇಕಾರಾಂತದೊಳ್‌ - ಸಿಡಿಯುಂದಲೆ, 

ಇಚ3ಯುಂಬೊಟ್ಟು (ಶಮದ. ೧೭೦ ಪ್ರಯೋ). ಇಲೀಯೆಮಂತ್ರಿಸು ಎ 
ವಿಷವು ಇಳಿದುಹೋಗಿ ಪರಿಹಾರವಾಗುವಂತೆ ಮಂತ್ರಹಾಕು: 


ಇಲಿಂಪು 


ಮಸ್ತಕಮಂ ಮುಟ್ಟ ಇಟಿಯೆಮಂತ್ರಿಸುವುದು (ಖಮದ. ೧೪-೨೪ ವ). 
ಇಲೀಯೆಮುಸುಕಿಡು - ಪೂರ್ಣವಾಗಿ ಮುಸುಕು ಹಾಕಿಕೊ: 
ಇಲತಿಯೆಮುಸುಕಿಟ್ಟು ಬಾಗಿಲ ಬಬೀಯನೆ ಪರಿತಂದು ... ಮಟ್‌ಯಂ 
ಬೆಸಗೊಂಡೊಡಕ್ಕುಮಿದುವೊಂದು ಮತಂ (ಅಟ್ಟಮ. ೧-೩೯). 
(ಡೇ. ॥ ತಮಿ. ಮಲ. ಇಆಅ ; ಕೊಡ. ಇಳಿ; ತುಳು. ಇಲಿ, ಇರಿ; 
ಪರ್ಜಿ. ಇಲ್‌] 
ಇಟಂಪು "ಇಟಾಪು? ನೋ. 
ಇಕಿ ಗೋಡ (ನಾ). ಇಳಿಬಿದ್ದ ಕೊಂಬುಳ್ಳ ಪ್ರಾಣಿ: ಒರ್ಕೋಡಂ 
ಪೊಕ್ಕೊಡೆ ರಾಜ್ಯಹಾನಿಯಿಆಗೋಡಂ ಸಾಕೆ ಸಾವಂತರಾ ಕೇಡಕ್ಕುಂ 
ಕರಿಯೆಲಸ್ತಿನಿಂ ಕಡೆ ಫಲಂ ಕೆಂದಂ ಪುಗಲ್‌ ಸತ್ಸಲಂ (ಆಟ್ಟಿಮ. ೪-೭). 
[ಇಟ್‌ + ಕೋಡ್ಯು + -ಅ,] 


ಇಟಿಕಿತ, ಇಳಿತ (ನಾ). ೧. ಇಳಿಯುವಿಕೆ ; ಅವನತಿ. "ಇಟಾತವಿಲಿ | 


ಪರಾ. ಇಳಿತ : ೨. ಕಡಮೈಯಾಗುವಿಕೆ ;:ಕುಗ್ಗುವಿಕೆ: ಇಳಿತನೇ 
ನುದ್ದವೇನಾಸನದಲ್ಲಿ ಚಕ್ಕಳವೇನು ಗದ್ದುಗೆಯೇನು (ಭರಚ. ೪೨-೬೯); 


5 


10 


ಇಳಿತದಿಂ ಭರತದಿಂದೆಸಿವ ಕಾಳೋದಕಜಳನಿಧಿ (ಚಂಪ್ರಸಾಂ. ೧-೯೬) ; |15 


ಬೆಲೆಗಳ ಏರಿಳಿತಕ್ಕೆ ನುಸಾರವಾಗಿ ಜೀವನಕ್ರಮವೂ ವ್ಯತ್ಯಾಸವಾಗುತ್ತದೆ 
(ರೂಢಿ). [ಇಬ + -ತ್ಮ] 

ಇಟಕಿತರ್‌, ಇಳಿತರ್‌'(ಕ್ರಿ). ಇಳಿದುಬರು; ಕೆಳಕ್ಕೆ ಬರು: ಕುಂದೇಂದು 
ಯಶಂ ರಥದಿಂದಿಟುತಂದೆಆಗಿದನಗ್ರಜನ್ಮಪದಸರಸಿಜದೊಳ್‌ (ಪಂಪಭಾ. 


೯-೨); ಮಿಸುಗುವ ಚಂದ್ರಮಂಡಲದಿನಂದಿಲಿಕಿತಂದನ ದಿವ್ಮವಾಣಿಯುಂ |20 


ಎ ಥಿ 
ಪುಸಿಯೆನಿಸಿತ್ತು ಮಾಯ್ದೆನಗೆ ಪಾಪಿಗೆ (ಕಾದಂಉ. ೫೬೫). ಇಳಿತರ್‌ : 


ನಭದಿಂದಿಳಿತಂದು (ಗಿರಿ ಕ. ೯-೮); ಮೋಡದಿಂದಿಳಿತಪ್ಪ ಸಿಡಿಲವೊಲಿಳಿ 
ದನಾ ಪುರಿಗೆ (ತೊರರಾ. ೬-೧೦-೨೫); ಗಗನಪಥದಿಂ ಭಾಸುರಪ್ರಭೆ 
ಯೊಳಾ ಮುನಿಪನಿಳಿತಂದೊಡೆ (ಜೈಮಿಭಾ. ೨೯-೧೦). 
[ಇಟಿ + ತರ್‌] 

ಇಆತವಿಲಿ (ನಾ). ಕ್ಷಯವಿಲ್ಲದವನು ; ಕುಂದುವಿಕೆಯಿಲ್ಲದವನು: 

ಅಮರ್ದುಗೊರಲೀಸರಂ ಮೆಯ್ಕುಮರ್ದಮರೆಲ್ವಿಲ್ಲನಿಆತವಿಲಿ ತಣ್ಣದಿರಂ 
» * ಚಿಕದೇವೇಂದ್ರಂ (ಅಪ್ರತಿ. ೪೩-೧೯). [ಇಟಾತ + -ಇಲ್ಕಿ] 

ಇಟರಿನೇಹ (ನಾ). ೧. ಕಡಮೆಯಾಗುತ್ತಿರುವ ಸ್ನೇಹ ಅಥವಾ 
ಪ್ರೀತಿ. ೨. ಕಡಮೆಯಾಗುತ್ತಿರುವ ಎಣ್ಣೆ. ೧, ೨: ಅಟ್‌ಗಬ್ಬಂ 
ಬೆಳ್ಳಕ್ಕರಿಗರೊಳ್‌ ಇಬ್‌ನೇಹಂ ತಾಣದೀವಿಗೆಯೊಳ್‌ . , . 
(ರಾಮಾಶ್ವ. ೭-೨೫). [ಇಟ + ನೇಹ] 

ಇಲ ಪು, ಇಳಿಪು, ಇಳಿಹು, ಇಳುಪು, ಇಳುವು, ಇಳುಹ್ಮು, 
ಇಟಃಂಪು, ಇಲೌಫ್ಪು (ಕ್ರಿ). ೧. ಕೆಳಕ್ಕೆ ತರು, --ತಂದಿರಿಸು; 
ಇಳಿಯುವಂತೆ ಮಾಡು ; ಮಡಗು ; ಇಧಿಸು : “ಇಲ್‌ಪು - ಅಧಃ 
ಸ್ಥಾನನಯನೇ ” (ಶಮಧಾ) ; ಪುಳ್ಳಿಯ ಪೊಜಕಯನಿಲ್‌ಪಿ (ವಡ್ಡಾ ರಾ. 
೬೬-೨೫) ; ನಿನ್ನೆಂ ತಂದೆನ್ನ ತೊಡೆಯ ಮೇಲಿಟ್‌ಫುವುದುಂ (ಪಂಪಭಾ. 
೬-೬೦); ಕಾಯ್ದಿಟ್‌ಪಿದ ತುಪ್ಪಂ ಕೋಡುವ ಕಲಲಲ್ಲದೆ ದಿವ್ಯ 
ಭೋಜನಂ ಪೆಜತುಂಟೇ (ಕಾವ್ಯಾವ, ೨೪೧) ; `ಪೆಗಲೊಳಿರ್ದ ಛಾಗಲಮಂ 
ಭೂಭಾಗದೊಳಿಆಿಪಿ (ಸಂಚತಂ. ೧೪೭-೧). ೨. ಕಳೆದುಕೊಳ್ಳು ; 
ವೀಗು;: ತೊರೆ: ಮಹಾಬಳ ಖಚರೇಂದ್ರಂ ಪ್ರಾಯೋಷಗಮನವಿಧಿ 
ಯಿಂದಮಾತ್ಮೀಯ ಶರೀರಭಾರಮನಿಲಾಪೆ (ಆದಿಪು. ೨-೬೧ ವ). 
ಇಳಿಪು:೧. ಲಿಂಗ ಶರಣೆನುತಗ್ವ ವಣಿಯನೊಲವಿಂದಿಳಿಪಿ ಸಂಗಮೇಶ್ವರನ 
ಹತ್ತಿರೆ ಹದುಳದಿಂದಿಳಿಪಿ (ಬಸರ. ೩-೪೧); ಕಾದಿಳಿಪಿಯಾಜನಿದ ಬಟ್ಟಿ 
ವಾಲಿನಂತೆ (ಸೂ ಪಶಾ. ೧-೭); ಇಳಿಗಿಳಿಪಬೇಕೆಂದು ಬಾಗಿದೊಂಜಂಗ 
ಮೆನೆ(ಜೈ ಮಿಭಾ. ೧೯-೬); ತಳ್ವದೆ ಘಟಿಮವಿಳಿವಿ (ರಾಜಶೇ. ೧೩-೧೦೧). 


ಅಲ್ಲದಿಲ್ಲಂ 


25 


30 


ಲೆ.೨೩. 


ಯ 


ಇಲಕಿಪು 


೩. ಕಡಮೆಮಾಡು ; ಕುಗ್ಗಿಸು ; ಕುಂದಿಸು : ಭೂಭಾರಮನಿಳಿಪುವೆಂ 
(ಇಹರ. ದೇ. ೪೦-೨) , ಬಳೆದ ಸಂತಾಪವ ಪಲವು ನೀತಿಗಳಿಂದಿಳಿಪುವೆ 
ವೆಂದೆಳಸಿದರು (ಕ ೧೯:ವೃ. ೨-೯). ೪. (ಮದ, ವಿಷ್ಯ ಅಮಲು 
ಮುಂತಾದುವನ್ನು) ಹೋಗಲಾಡಿಸು. ೫. ಮೂಲವಸ್ತುವಿನಂತೆ 
ತದ್ವತ್ತಾಗಿ ಬೇರೊಂದನ್ನು ನಿರ್ಮಿಸು, --ಚಿತ್ರಿಸು. ಇಳಿಹು: 
೧. ಆಯ್ವತ್ತು ಹೊನ್ನಂ ಅರಮನೆಯ ಸಿದ್ಧಾಯಕ್ಕೆ ಅವಲಂಬಣವಾಗಿ 
ಇಳಿಹಿ ಶ್ರೀ ಬೂಚೀಶ್ವರ ದೇವರಿಗೆ ಧಾರಾಪೂರ್ವಕಂ ಮಾಡಿಕೊ ಟ್ಟ 
ದತ್ತಿ (ಎಕ. ೪, ಹಾಸನ. ೭೧-೫೦ ; 1173) ; ಚಳಗತಿಯ ವಾಜಿಗಳು 
ಕೊಂಡೊಯ್ದಿಳಿ [ಪಾಠಾಂ. ಳು] ಹಿದವು ತಮಸೆಯಲಿ (ತೊರರಾ. ೨-೪-೮). 
ಇಳುಪು : ೨. ಮಿಳಿರ್ವ ಶಿವಯೋಗಿಯಂ ಕಂಡು ಕಾವಂ ಬಿಲ್ಲನಿಳುಪೆ 
(ಪದ್ಮರಾ. ೫-೩೧); ಕಬ್ಬಿನ ಬಿಲ್ಲನಿಳುಪಿ ಬಂದಂಗಭವನಂ ಗೆಲಿದು 
ಸೌಂದರಗಣೇಶನೊಪ್ಪುತ್ತಿರ್ದನು (ಸೌಂದಪು. ೧೦-೨೫) ; ಬಿಟ್ಟು ಬಂದೈ 
ನಂದನರನಿಳುಪಿಟ್ಟು. [ಪಾಳಾಂ. ಳವಿಟ್ಟು, ಳುಹಿಟ್ಟು] ಬಂದೈ ರಾಜಪುತ್ರರ 
ನಟ್ಟಡವಿಯಲಿ (ತೊರರಾ. ೨-೫-೪). ೬. ಕಷಾಯವನ್ನು ಇಳಿಸು; 
ಬಟ್ಟಯಿಳಿಸು: ನೆಲಬೇವು ಮುಸ್ತೆ ಸರ್ಸಾಟಕದಿಂ ಕುದಿದಿಳುವಿ ಕಟುಕ 
ರೋಹಿಣಿಯದಣಕೊಳಗಿರೆ (ಕಲ್ಯಾಕಾ. ೩-೩೨). ಇಳುವು: ೧. ತಂದ 
ಗಂಟನ್ನು ಇಳುವಿ ಬೆವರು ಒರಸಿಕೊಂಡು (ಮು 0೦ ಬ ಯಿ. ೫-೨೭೮). 
ಇಳುಹು, : ೧. ನಾ ಹಿಂಡೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳು 
ಹಲು ನಿಮಗೆ ಹಾನಿಯೆ (ಮ ಹಾ ಬೇ. ೨೫-೬); ಗಜಮುಖನನೊಯ್ದು 
ನೇಹದಿ ಮಲ್ಲಿಕಾರ್ಜುನನ ಕೆಲದೆಡೆಯೊಳಿಳುಹೆ (ಸಿದ್ಧ ರಾ. ೫-೧೧); 
ಮೆಜಕದುದುರದಲಿ ಕೌಸ್ತುಭದ ಮಣಿಮಜಕಿಯ ನಿಳುಹಿದವೋಲು ಬೆಳಗಿನ 
ತುಜುಗಲಲಿ ತೂಗಾಡುತಿದ್ದುದು ಕೈದು ತೊಡವಾಗಿ (ಕುವ್ಯಾದ್ರೊ . 
೩-೬೧). ೨. ಕೈಯ ಕೈದುವನಿಳುಹಿ ಬಾಯಲಿ ಬೆರಳನಿಟ್ಟುದು `ವೈರಿ 
ಪಾಯೊದಳ (ಕುವ್ಯಾದ್ರೋ: ೫-೧೪) ;: ಸಾಯಲಂಜುವೊಡಿಳುಹು ಧನು 
ವನು ನೋಯಿಸೆನು (ಕುವ್ಯಾಕ. ೧೧-೪೭). ೫, ಹಸರ ಈ ಕಂಬಳಿಯ 
ಹಸನಿ ಗಂಗವ್ವ ಹಾಸ... ಅದರ ಮ್ಯಾಗ ಬಸವ ಹರಶಿವನ ಇಳುವಿರೆ 
(ಲೋಕಗೀ. ೧೬-೪). ೬, ಕೆಳಕ್ಕೆ ಹರಿಯುವಂತೆ ಮಾಡು ; ಸುರಿಸು: 
ತನಿ ಹೊಳೆವ ಸಲಿಲದ ಬಹಳ ಧಾರೆಗಳ ಇಳುಹಿದನು ಸರಳಿಂದ ವದನದ 
ಬಳಿಗೆ (ಕುವ್ಯಾಭೀ. ೧೦-೨೭). ೮. ಜೋತು ಬಿಡು; ನೇತಾಡಿಸು ; 
ತೂಗುಬಿಡು: ಮುದದಿ ಹಗ್ಗವನಿಳುಹಿ ನಿನ್ನನು ಸೇದಿ ತಹೆ ಬಳಿಕ 
(ಸಾಳ್ವಭಾ. ೭-೬೨). ೯. ಕೆಡಹು; ಬೀಳಿಸು: ಹೆಜಕಿಯಂಬಿಂದ ಕಡಿದಿಳು 
ಹಿದನು ಪಾಂಚಾಲಾಧಿಪನ ಶಿರವ (ಕುವ್ಯಾದ್ರೋ. ೧೭-೩೮) ; ಹೊಂಬರೆಹ 
ದಸ್ತ್ರದಲಿಳುಹಿದನು ರಕ್ಕಸನ ಮಸ್ತಕವ (ತೊರರಾ. ೩-೧-೧೦) ; ಖಳನನು 


'ಜಾತೆ ಕಾಮಮೋಹಿತಳಾಗಿ ಜನಪತಿಯ ಮೆಚ್ಚಿಸಲೈೈತರಲ್‌ 'ನಾಸಿಕವ 


ನಿಳುಹಿದಂ ಸೌಮಿತ್ರಿಯು (ವೆಂಕಾರಾ. ೧-೩-೧೭). ೧೦, ಒಳಗೆ ಬಿಡು ಕ 
ಹಾಕು: ಕಳಿತ ಬಾಳೆಯ ಹಣ್ಣ... ಹುಣಿಸೆವಣ್ಮೊಳಗೆ ಕೆಲವ ಜೇನೆಯ್ಕೊ 
ಳಗೆ ಮತ್ತೆ ಕೆಲವ ಇಳುಹುವುದು (ಸೂಸಶಾ. ೪-೮೮). ೧೧. ವಿಸರ್ಜಿಸು ; 
ಕಳಚು:` ಬೇಕಾದರೆ ಪೂಜೆಯನ್ನು ಇಳುವಿದ ಮೇಲೆ ಮತ್ತೆ” ಬಂದು 
ನೋಡಬಹುದು (ಸುವ ಸಂ.-೩೫). ಇಲಿಶಿಂಪು: ೨. ಬಹಿರಂತರಂಗದ 
ಪರಗ್ರಹಶಾಖೆಯಿವೆಂದು ಕುಂತಳಾವಲಿಯನಿಚಿಕಿಂಹಿದಂ (ಅನಕಿಪು. ೪-೯). 
ಇಟಿ ಪ್ರ: ೧. ಇದಿರೊಳಿಲುಪ್ಪುವಲ್ಲಿ ಕುಡುವಲ್ಲಿ ಕೆಲರ್‌ ಮನದಿಂದೆ 
ಮುಂಚುವರ್‌ (ಪಸ್ಪಪು. ೧೧-೧೯). 

ಇಳುವಿಡು ಎ ೧, ಇಳಿಸಿ ಮಡಗು ; ಕೆಳಗೆ ಇರಿಸು. ೨. ನೂಕಿ 
ಬಿಡು; ಹಾಕಿಬಿಡು; ಎಸೆ: ಗಗನವನಿತೆಯೆಚ್ಚಾಡಲ್ಕೆ ಪಸರಿಸಿದ 
ನಕ್ಷತ್ರಕವಡಿಕೆಗಳೆಡೆಯೊಳಿಳುಪಿಟ್ಟಿ [ಪಾಠಾಂ. ಳಿಪಿಟ್ಟಿ, ಳಿಪಟಿಂ] ರಜತದ 
ಹಲ್ಲೆಯೊ (ಸೋಮಚ. ೨-೧೨). [ಇಟ್‌ + -ಫ್ಯು) 


ಇಟಕಿಪ್ಪು 


ಇಲಿಿಪ್ಪು "ಇಲಪು' ನೋ. 

ಇಟಂವಿಟ (ನಾ). ಕೇಡು; ನಾಶ; ಹಾನಿ (?) : ಬಡವರ್‌ ಬಲ್ಲಿದ 
ರೆಂಬ ದೇಶಭಾಷೆಯುಂ ಆಯಿ ಲದಳುಪಿನಿಟ್‌ ವಿಟ್‌ ಯುಂ ಕುತ್ತೆದ 
ಮುಕದ ಚಿತ್ತವೃತ್ತಿ ಯುಮಪಮೃತ್ಕು ವಿನ ಸತ್ವಬಾಧೆಯ ಗಂಧಾಗಂಧ 
ಮುಮಿಲ್ಲ. ( ಶಾಂತಿಪು. ೬-೧೦೨ ವ). 

[1. / ತಮಿ. ಇಟ್‌ ಎ ಕೇಡು, ಹಾನಿ; ವಿಟ ಎ ಜ್ಞಾನ, ಅರಿತ] 

ಇಟಐಂವು (ನಾ). ಇಳಿಯುವಿಕೆ; ಸುರಿಯುವಿಕೆ; ಬೀಳುವಿಕೆ: 
ದೆಕ್ಷಿಣಾನೆಸೆಗೆಲ್ಲಂ ತೊಜಕಿಎ ಅನ್ತೆ ಬನ್ನು ಪಶ್ಚಿಮಾದೆಕಿಗೆಲ್ಲಂ ಮತ್ತಂ 
ತೊಜಕಿಎ ಅನ್ನೆ ಬನ್ನು ಉತ್ತರಸ್ಕಾನ್ಹಿಶಿ ಕೊಟ್ಟು ಗೂಡಲೆ ಅನ್ತೆ ಬನ್ನು 
ಮೂಡಾಯಿನ್ಫ್ಟೀಲ್ಷನ್ನ ನೀರಿಬಾವೆ (ಮೈ ಆರಿ. ೧೯೩೬, ೫೩-೨೮; 5507); 
ಗಟಗಟ ಸುರಿವಶ್ರುವ ಕೊರಲಿಟ್‌ವಿಗಮಗಿಮಲಟ್ಲದಟ್ಟ್ಯ ಮೊಟಗಿಂಗಂ 
ಫೊಂಫುಟ್‌ಯೆನಿಸಿದಾ ೈನಿಂಡೆಗಮಟಲ್ಲ ಮಿಂದ್ರನುಮುಪೇಂದ್ರನುಂ ಪದ 
ನಾದರ್‌ (ಶಾಂತಿಪು. ೬-೮೯). [ಇಟ್‌ +೬ -ವು./ ತನಿ. ಇಟ್‌ವು] 

ಇಟಕವೊಲ (ನಾ). ಇಳಿಜಾರಾದ ಭೂಮಿ : ಬಾಲಕನಂತೆ ಪೊಲ್ಲಮಂ 
ಪಿಡಿಯದೆ ಹಜ್ಜೆಯ ಕಟ್ಟಿ ಗೆಯಂತೆ ಖಳರ ನುಡಿಗಳ್ಳಾಡದೆ ಇಅಕಿವೊಲದ 
ನೀರಂತೆ ಕುಪಭಕ್ಕೆಜಗದೆ (ಧರ್ಮಾಮೃ. ೫-೯೯). ' [ಇಲ + ಪೊಲ] 

ಇಕಿ ವೋಗು (ಕ್ರಿ). ಇಳಿದುಹೋಗು, ಹರಿ: ಅವಂ ಮುಳಿಯಿಸೆ 
ಕೆಯ್ದಳಿಯೆ ಮುನಿಪತಿಯ ಕಣ್ಣಳೊಳಿಟಿವೋದುವು ತೀನಿ ಕೋಪರಸದ 
ಫೊನಲ್ಲಳ್‌' (ಶಾಂತಿಪು. ೭-೬೧). [ಇಲ್‌ + ಫೋಗು,] 

ಇಟಕಿಸು,. ಇಳಿಸು (ಕ್ರಿ). ೧. ಕೆಳಕ್ಕೆ ಬರುವಂತೆ ಮಾಡು; ಕೆಳಕ್ಕೆ 
ತರು; (ಹೊತ್ತ ಹೊರೆ ಮುಂತಾದುವನ್ನು) ಮೇಲಿನಿಂದ ತೆಗೆದು 
ಕೆಳೆಗಿಡು. ೨. ತಗ್ಗಿಸು; ಕುಗ್ಗಿಸು; ಬಗ್ಗಿಸು: ಉಟುದನರಾರಾತನ 
ಮಸಪ ಮಸಕದೆಸಕಮನಿಬ್‌ಿಪರ್‌ (ಕಾವ್ಮಸಾ. ೨೩೯ ಶೂದ್ರಕ); ಈ 
ಜಗಡೊಳ್‌ ಬದ್ದೆಗನನ್ನನಾವನಿಚಿಕುಂ ಭ್ರೂಕೋಟಯಿಂ ಕೋಟಯಂ 
(ಪಂಪಭಾ. ೧-೨೭).. ಇಳಿಸ್ಕು : ೧. ತಟ್ಟನ್ನು ನಿಧಾನವಾಗಿ ಆ ಕಣಿವೆ 
ಯಲ್ಲಿ ಇಳಿಸಿಕೊಂಡು ಬರುತ್ತಿದ್ದರು (ಕಳಹು. ೧), ಗೊನೆ ಇಳಿಸಿ 
ಕೊಂಡ ಕೂಡಲೇ ಬಾಳೇಗಿಡವನ್ನು ಕಡಿದು (ಮುಂಬಯಿ. ೨-೩೭); 
ಚಂಡಾಲನು ಎತ್ತಿದ್ದ ಕೈಯನ್ನು ಇಳಿಸಿದನು (ರಾವಿಜ. ೧೧). ೨. ಸೊಕ್ಕನ್ನು 
ಇಳಿಸದಿದ್ದರೆ (ಮುಂಬಯಿ. ೫-೬೧). ೩, ನೀಗು; ನಿವಾರಿಸು; 
ಸಾಗಿಸು: ಹಾಗೂ ಸರಿ, ಈ ವರ್ಷ ತಂಗಿಯನ್ನು ಮನೆಯಿಂದ ಇಳಿಸ 
ಲೇಬೇಕು. ಇಲ್ಲದಿದ್ದರೆ ನನಗೆ ಶಾಂತಿಯಿಲ್ಲ (ಮಸಕೂ. ೧೦). ೪, ಬೀಡು 
ಬಿಡುವಂತೆ ಮಾಡು; ತಂಗುವಂತೆ ಮಾಡು ; ನೊಗ ಇಳಿಸು ; | 
ಕೊರಳು ಹರಿ(ಉಕ): ಎತ್ತೆಲ್ಲಿ ಇಳಿಸಿರಿ ಬುತ್ತೆಲ್ಲಿ ಉಂಡಿರಿ (ಲೋಕಗೀ. 
೨೪-೮). ೫. ಹೊಡೆ; ಪೆಟ್ಟುಹಾಕು : ಬಾರುಕೋಲು ತೆಗೆದುಕೊಂಡು 


೮.೨೪ 


ಇಟ್ಟೆ 


ಇಯ್ಫುಳಿ "ಈಟ್ಟುಳಿ' ನೋ. 

ಇಬ್ಯುಳಿಗೊಳ್‌ "ಈಟ್ಫುಳಿಗೊಳ್‌' ನೋ. 

ಇಬ್ಯುಲ್‌್‌,, ಇಕ್ಕಳು, ಇಕ್ಕುಟ್‌,, ಇರ್ಕುಟು್‌, (ನಾ). ೧. ಒಂದು 
ಬಗೆಯ ರೋಗ; ಬಿಕ್ಕಳಿಕೆ (7): “ರುಚೋದ್ರೇಕ ಸಂದಂಶದೊಳ 
ಮಿಟ್ಕುಲಕ್ಕುಂ” (ಸಂಜೀವ. ೧೫). ಇಕ್ಕಳು : ೨, ಮನಃಕ್ಲೇಶ; 
ಸಿಟ್ಟು , ಕೋಪ. ಇಕ್ಕುಯ್ಟ್‌, :೧. ಇಕ್ಕುಟ್‌ ಇ ವ್ಯಾಧಿವಿಕಾರಂ; 
ಸಂದಂಶಂ; ತಂಡಸಂ” (ಶಮದ. ಪರಿ. ೧). ಇರ್ಕೈಯ್‌, : ಮೋದ 
ಕದಿಂ ಮಧುಸಿ ಲಿಯ ಬೂದಿ ಕಣಾಚೂರ್ಣಮೆಂಬಿವಂ ತಿನೆ ರುಜೆ 
ಯಿಂದಾದಿರ್ಕುಟುಮೂರ್ಧ್ವಶ್ವಾಸೋದಯಮುಂ ಕಂಠರೋಗಮುಂ 
ಪ್ರಶಮಿಸುಗುಂ (ಲೋಕೋಪ. ೯-೩೨). 

ಇಕ್ಕಳುಹತ್ತಿಸು - ರೇಗಿಸು; ಸಿಟ್ಟಿಗೆಬ್ಬಿಸು; ಮನಃಕ್ಲೇಶವನ್ನು 

ತರು: ನೋಡಪ್ಪ ನನಗೆ ಇಕ್ಕಳುಹತ್ತಿಸಬೇಡ ಇನ್ನು; ನಾನು ಸುಮ್ಮ 
ನಿರುವುದಿಲ್ಲ (ರೂಢಿ; ; ಸುಮ್ಮನೆ ಇಕ್ಕಳುಹತ್ತಿಸುತ್ತಾನೆ ನನಗೆ (ರೂಢಿ). 


ಟೆ 


15 | ಇಬ್ಯುಯ್ಟ್‌, ಇಕ್ಶಲ್ಮು, ಇಕ್ಳಳ್ಳ, ಇಕ್ಕುಳ್ಳ, ಇಕ್ಕುಳಿ, ಇಕ್ಳುಳು, 


20 


25 


ಎತ್ತಿಗೆ ಒಂದೆರಡು ಇಳಿಸಬೇಕೆಂದನು (ಬಾಬಲ. ೩೭). ೬, (ಕಷಾಯ, |35 


ದ್ರಾವಕ ಮುಂತಾದವುಗಳನ್ನು) ಸಿದ್ಧಗೊಳಿಸು ; ಸಾರವ ನ್ನ್ನ 

ಉದ್ಭರಿಸಿ ತೆಗೆ "ಕಷಾಯವಿಳಿಸು', "ಬಟ್ಟಿಯಿಳಿಸು? ಪರಾ. | 
ಇಳಿಸಿಕೊಳ್ಳು - ತಂಗುವಂತೆ ಮಾಡು: ಇವರನಾ ಮುನಿಯುಪ 

ಚರಿಸಿದನು ವಿವಿಧಸತ್ಯಾರದಲಿ ತಿಂಗಳುದಿವಸಪರಿಯಂತಿಳಿಸಿಕೊಂಡಿ 
[ಪಾಠಾಂ. ತಿರಿಸಿ ಬಳಿಕಿ]ಲ್ವಲನ. ಸಂಗತಿಯ , . . ಕೇಳ್ದು (ತೊರರಾ. 
೩-೧-೧೯); ವಿನಯಾದಿತ್ಕನು ತೊರೆಮಾರವೈಶ್ಯದ ಚಿತ್ರಸೇದುಗ್ರಾಮದಲ್ಲಿ 
ದಂಡನ್ನು ಇಳಿಸಿಕೊಂಡಿರುವಾಗೆ (ತುಳುನಾ. ೬೭). [ಇಲ + -ಸ್ಸು] 

ಇಟಲಿಕಿಸುನೂಂಕು (ಕ್ರಿ). ಅಡ್ಡಬರು; ಭಂಗಪಡಿಸು; ಇದಿರಪ್ಪಳಿಸು ; 
ವಿರೋಧಿಸು (ಕಶಸಾ. ಕಿ). [ಇಟೀಸು * ನೂಂಕು?] 

ಇಟ್‌ಹ (ನಾ). ಇಳಿಯುವಿಕೆ; ಕೆಳಗೆ ಬರುವಿಕೆ. "ನೀರಿಳಿಹೆ? 
ಷರಾ. [ಇಟ + -ಹೃ] 


40 


45 


ಇಕ್ಕುಟಸ್ಕ್‌, ಇರ್ಕುಟರ್ಕ್ಸ್‌ ಇರ್ಕುಟ, ಇರ್ಕುಲಟ, ಇಟ್ಟುಟಉು 
(ನಾ). ೧. ವಸ್ತುಗಳನ್ನು ಬಿಗಿಯಾಗಿ ಹಿಡಿಯಲು ಬಳಸುವ, 
ಕತ್ತರಿಯಂತೆ ನಡುವೆ ಕೀಲಿಸಲ್ಪಟ್ಟು, ಹಿಗ್ಗಲಿಸಲು ಅನುಕೂಲಿಸು 
ವಂತೆ ಅಳವಡಿಸಿರುವ ಎರಡು ಕವಲುಗಳುಳ್ಳ ಲೋಹದ ಸಾಧನ; 
ಪಟಕಾರ; ಸಂದಂಶ; ತಂಡಸ: “ರುಜೋದ್ರೇಕ ಸಂದಂಶದೊಳ 
ಮಿಟ್ಕುಆಕ್ಕುಂ ” (ಸಂಜೀವ. ೧೫). ಇಕ್ಕಲ್ಮು: ೨. (ಆಲಂ) ಸಂದಿಗ್ಧ 
ಪರಿಸ್ಥಿತಿ; ಇ ಕುಟ್ಟು: ರಕ್ಕಿಸುವರಾರು ನಮ್ಮನು ದುಃಖದಿಕ್ಕಲಿಗೆ 
[ಪಾಠಾಂ. ದಿಕ್ಕು ದಿಕ್ಕಿಂಗೆ] ವಶವ ಮಾಡುವರೆ (ರಾಘ ಚ. ೬-೧೧೨). 
ಇಕ್ಕೆಳೈೆ: ೧. ಹದವಾಗಿ ಬೇಯಲಿಕ್ಕಳದಲ್ಲಿಯದ ತೆಗೆವುತ (ಸೂಪಶಾ. 
೧-೫೨) ; ಪಗಡೆ ದಾಳೆಗಳು ಅಂಕುಶಗಳಂತೆಯೂ ಇಕ್ಕಳಗಳಂತೆಯೂ 
ದ್ಯೂತ ಕಾರನಿಗೂ ಅವನ ಸಂಸಾರಕ್ಕೂ ದುಃಖವನ್ನು ಕೊಡು ತ್ತವೆ 
(ಖಕ್ಕಾರ. ೩೦೮). ಇತ್ಕುಳ್ಳೆ : ೧. ಗರಳಧರನೇಕನಿಷ್ಠೆಯ ಘಟ್ಟಯಂ 
ಕೊಂಡು ಹರನ ಭಖಯಭಕ್ತಿ ಯೆಂಬಿಕ್ತುಳದಿ ಪಿಡಿಕೊಂಡು (ಇಜಾರ. ದೇ. 
೧೦೬-೨೦), ಕೆಂಗಲಿಸುವಿಕ್ಕುಳದೊಳವರ ನಾಲಿಗೆಗಳಂ ಕೀಳುವರು ಯಮ 
ದೂತರು (ವೀಕೈಪು. ೪-೧೯-೪೮). ಇಫ್ಯುಳಿ : ೧. ತಮ್ಮ ರೂಪ, ರೊಕ್ಕ 
ದಿಂದ ಅವರು ಇಕ್ಕುಳಿಯಿಂದ ಎಳೆಯದ ಹೆಣ್‌ ಕೂಸು ಇರಲಿಲ್ಲ (ಕನಕೆ. 
೩೭). ಇಕ್ಕುಳು: ೧. ಪ್ರಳಯಾನಳದಿಂ ಕಾಯಿಸಿ ರಾಹುವ ಕೇತುನ ಬಲಿ 
ದಿಕ್ಕುಳಿನಿಂ ತೆಗೆದು (ನೀರೇಚ. ೨-೯) ; ಸೆಕ್ಸಿ ಸುರಗಿಯೊಳಿವನ ಖಂಡವ 
ನಿಕ್ಕುಳಿನೊಳೊಡೆಯವಚಿ ಕೊಯರ್‌ (ಕುವ್ಯಾಕ. ೧೫-೨೬). ಇಕ್ಕುಲ್ಟ್‌ | 
೧. “ಇಕ್ಕುಮ್‌ ಇ ವ್ಯಾಧಿ ವಿಕಾರಂ; ಸಂದಂಶಂ; ತಂಡಸಂ” (ಶಮದ. 
ಪರಿ. ೧); ಕೆಲಬರ್‌ ಕುಸಿವರ್‌ ನಾಲಗೆಯನಿಕ್ಳುಟಕೊಳ್‌ (ಆದಿಪು. ೫-೮೭); 
ಕುಡು ಕೊಂಡೊಡಮೆಯನೀಗಳೆ ಕುಡದಿರ್ದೊಡೆ ಮುಲವೆನಿಕ್ಕುಲಕೊಳ್‌ 
ಕಯ್ಮಂ (ಧರ್ಮಾಮೃ. ೧೨-೨೨೯) ; ಅರಿವುದು ಮೂಗನಿಕ್ಕುಲಕೊಳೆ 
ಕೀಟ್ವುದು ಪಲ್ಗಳಂ(ಸೂಕ್ತಿಸು. ೮-೩೭೮). ಇರ್ಕುಲಸ್ಕ: ೧. ಅಳ್ಳೆಯಂ 
ಕುತ್ತೆಯುಮಿರ್ಕುಟಕೊಳೊತ್ತೆಯುಂ (ಅಜಿಪು. ೧೧-೧೦ ವ); ನಿಟ್ಟಿಲ್ವು 
ಗಳ್‌ ತೋಣುವಿನಂ ಕಾಯ್ದಿರ್ಕುಲಂದಿಕ್ಕುಳಿಸಿ (ಸುಕುಮಾ. ೭-೩೫). 
ಇರ್ಕೆಲ: ೧. ಕನ್ನದೊಳ್‌ ಸಂಧಿಸಿದ ಕಲ್ಲಂ ತೆಗೆವಿರ್ಕುಟಂ ಮತ್ತ 
ಮನೇಕ ಚೌರ್ಯಸಾಧನಂಗಳಂ ಕೊಂಡು (ದಶಕು. ೮-೯೯ ವ) ; ಸುತ್ತಿಗೆ 
ಯಡಿಗಲ್ಲಿರ್ಕುಟ ಬೆಂಕಿನೀರ ಮೊದಲಾದುವು ಸಹಕಾರಿ ಕಾರಣಂ(ಚಿಕವಿ. 
೧೦).'ಇರ್ಕುಲಶಿ:೧, ಕರ್ಬೊನ್ನದಂತೆ ಇರ್ಕುಟಾಗೆವಂದು(ಧರ್ಮಾಮೃ. 
೩-೭೭) ; ಇರ್ಕುಲಿಯ ತಂಡಸದ ಕತ್ತರಿಯ (ರಾಮಾಶ್ಚ. ೧೦೩-೧೯). 


ಓಟ್ಕುಟು ೮೨೫ ಇಲ್ಮೂಲು 


ಇಯ್ಯುಯಿ: ೧. ಉನ್ನತ ಮಸ್ತಕಸ್ಥಳದೊಳಂಬುಗಳಟ್ಟುಡಿದಿರ್ದೊಡತ್ತ | ಪದವಟಕೆಯಾದುದಿಟತ್ತಿಯನಿತುಂ ಲಯಮಾದುದಕೃಷ್ಟ ಪಚ್ಕಮಾದುದು 
ಮಿತ್ತನ್ನೆಜಕಿತಂದು ಬಲ್ಲಡಿಗರಿಟ್ಟುಲಿನೊಳ್‌ ಕಿಟಕಿ ನೊಂದೆನೆನ್ನದಃ ; ಧರೆ (ಅನಂಪು. ೬-೬೬) ; ಉರೆಗನ ನಿಂದ ತಾರೆ ಮುಂಖದೊಳ್‌ನಿಲೆ ಮೂಜು 
ಎನ್ನದೆ (ಪಂಪಭಾ. ೧೧-೩). ಸಿರಕ್ಕೆ ಮೂಜು . . . ಆವರಿಸುಗುವಿಟಸ್ತಿಯೆಂದಅದು ಬಿತ್ತಿಸು ರಾಹು 
[£ ಈರ್‌ + ಕುಲ್‌. / ತುಳು. ಇಕ್ಕುಳ್ಳಿ ಇಕ್ಕುಳು) i ಚಕ್ರದೊಳ್‌ (ಆಟ್ಟಮ. ೯-೨). [ಇಲ್‌ (ಆ ಈಟ್‌) + -ದಿ] 
ಇಟ್ಟುಟಿ "ಇಟ್ಟುಲ್ಮ್‌' ನೋ. | 5| ಇಲ್ಲಿ ಲ್ಲೊಲ್ಲಿ (ನಾ). ಒಂದು ಕೊಲ್ಲಿಯ ಹೆಸರು; ಒಂದು ಪ್ರದೇಶದ 
ಇಲಕ್ಕೊಳ್‌ "ಈಲಸ್ಕೊಳ್‌' ನೋ. ಹೆಸರು: ಮೂಡಾಯ್‌ ನೋಡಿ ನಡೆದು ಇಲ್ಲಿಲ್ಲೊಲ್ಲಿಯೆ (ಎಳ. 1೪, 
A ಇಲಾ ಸಿರ "ಇರ್ಭಾಸಿರ? ನೋ. ಹೆಗ್ಗಡ, ೪-೯ ; 750). (2) 


ಡಿ ಇಲ್ಳಾಸಿರ "ಇರ್ಭಾಸಿರ' ಕೋ. i ಇಲ್ಲು ಕೊಳ್‌ "ಈಟ್‌? ಪರಾ. 
ಇಲಕ್ತಿವಯಿಲ (ನಾ). ಒಂದು ಪ್ರದೇಶದ ಹೆಸರು (?): ಮತ್ತಪ್ಪ| |ಗಿಇಟ್ನೂರ್‌ "ಇನ್ನೂಲು' ನೋ. 
ಒಸಗೆ ಉತ್ಸಾಹಂಗಳ್ಗೆ ಇಲಕ್ತಿ ನಯಿಲಮುಂ ಪೆತ್ತವೀ ವಯಿಲಮುಂ ಸೊನ | wl A ಇಲ್ಪಿತ್ತು "ಇರ್ಪತ್ತು' ನೋ. 


ಗೆಯಾ ಮರ್ಯಾದೆ (ಎಇ. 21೪, ೧೯೧-೩೨ ; 725). [?] ಹಿ ಇಲಾ (ನಾ). ಎರಡು ಪಾಲು; ಒಂದು ಅಳತೆ: ನೊಟಂಬನ 
ಇಟಿ (ನಾ). ಕಸಿದುಕೊ ಳ್ಳು ವಿಕೆ; ಸುಲಿಗೆ; ಕೊಳ್ಳೆ : ಕಳ್ಳ | ಬೆಸದೊಳೆ ಪೆರ್ಬೆಣ್ಣೆಯ ಪೂರ್ಬಸಿಪ್ಯಾಯ ಸತ್ತು ಗದ್ಮಾಣ ಪೊನ್ನು 
ರಾಯಿಲಮಜಕಿಯೇಜು ಮಾರಿ ಪಸವಿಟಿ ಬಆಂ ಪೆಜವುಂ ಭಯಂಗಳಾ ಇಲಾಜು ಭತ್ತವುಂ ತಿಜುವನ್ತಗೆ ಕಾದಿಯಣ್ಣಂ ಕೊಟ್ಟಿಂ (ಎಕ. 2, 
ಕುಲಿತೆಗಳಿಲ್ಲ (ಆದಿಪು. ೧-೫೨); ಚೋರ ಡಾಮರಾಕ್ರಾಂತಿಯುಮಿಟಕ್ಲಿಯ | ಮುಳಬಾ. ೨೦೮-೩೨ ; 1000). [ಇಲ್ಲ್‌ (ಆ ಇರ್‌) + ಪಾ್ಕು] 
ಪಸವಿನ ಪೆಸರ್ವೆಸರುಂ ... ಇಲ್ಲ (ಶಾಂತಿಪು. ೬-೧೦೨ ವ); ಎಂದು, (5 ಗಿ ಇಲ್ಮೂಯು (ನಾ). ಎರಡು ಮೂರು; ಆರು ಕೊಳಗ ಬೀಜ 
ಮಿಳಾತಳಂ ಬೆಳೆಯುತಿರ್ಕೊಳ್ಗಾಲಮಕ್ಕಿಆಸ್ದಿಯುಂ ಬಜನುಂ ಪಿಂಗುಗೆ ವರಿಯ ಗಡ್ಡೆ: ಎರೆಯೂರ ಕಾಡಿಗಾವುಣ್ಣ ತನ್ನೂರ ತುಲುಗೊಳೊಳ್‌ 


(ಛಂದೋಂಬು. ೬-೧೩) ; ಪಗಲೊಳ್‌ ಕಟ್ಟಲೆ ಪೊಣ್ಮೆ ... ಪುಟ್ಟುಗುಂ 
ಅನ್ಯಾಯಮುಮಿಟಿಸ್ಮಿಯುಂ ಕಲಹಮುಂ ದುರ್ಭಿಕ್ಷಮುಂ ಕುತ್ತಮುಂ 
(ಲೋಕೊ ಪ. ೪-೧೦); “ಈತಿಬಾಧೆಗಳ್‌? (ಲೋಕೋಪ. ಟೀಕೆ); 


|  ತುಜುರ್ವರಕ್ಟಿಸಿ ಕಾದಿ ಸತ್ತ ಸಿರಿವನ್ತಗಾಳೊಳ ಇಟ್ಮೂಅು ಭತ್ತದ 
| ಮಣನ್ನು ಮಹಾದೇವರ್ಗ್ಗೆ ಬಿಟ್ಟಿಂ (ಎಕ. 1೪, ಗುಂಡ್ಲು ಸೇ. ೧೪-೮ ; 995). 
| [ಇಲ್‌ (೮ ಇರ್‌) * ಮೂಲ್ಕು] 


ಕ್ಕ 


ಈ (ನಾ). ಕನ್ನಡ ವರ್ಣಮಾಲೆಯ ನಾಲ್ಕನೆಯ ವರ್ಣ ; ಈಕಾರ: | 


ಅ, ಆ, ಇ, ಈ... ಎಂಬೀ ಪದಿನಾಲ್ಯುಂ ಸ್ವರಂಗಳ್‌ ( ಶಮದ. ೬ ವೃತ್ತಿ). 


ಕೃ, ಈಯ್ಯು (ಕ್ರಿ). ಇತ್ತ್ಯ (ಭೂತಕೃ); ಇತ್ತು (ಭೂತನ್ಯೂ). 
೧. ಕೊಡು; ದಾನಮಾಡು : *ಈ._ಪ್ರದಾನೇ ? (ಶಮಧಾ) ; ಇಟ್ಟು ; 
ಇತ್ತ ಮಣ್ಣು ಆಅಲೂಜಗನಾವಟ್‌ ಗುಣಸಾಗರತಮ್ಮಡಿಗಳ್ಳೆ ಕೊಟ್ಟದಾ| 
(ಎಕ. 1%, ಗುಂಡ್ಲುಪೇ. ೮೮-೭ ; 750); ಒಳಗಿರ್ದ ವೈರಿಗಳ್‌ ಮೊಕ್ಳಳ 
ವಿಾಯೆರ್‌ ಪೆರ್ಚಲಧಿಕವಿಭವರ್ಕಳುಮಂ (ಕವಿರಾ. ೩-೧೫೦) ; ಅನುಂ | 
ಸಿಮಗೆ ಬೇಡಿದ ವರವನೀವೆನೆಂದು (ವಡ್ಡಾರಾ. ೧೦೭-೨೮) ; ವಿರಾಟನಂದು | 
ಜೆ ಯ್ನ್ನಾ ಕೆಆ್‌ದಿ e ಯೆ ಗೆಯ್ದರಭಿಮನ್ಮುಗಮುತ್ತರೆಗಂ ವಿನಾಹಮಂ 
(ಸಂಪಭಾ. ೯-೯); `ನಿನಗೀವುದನೇಂ ನುಡಿದನೆ ಏ ಅದು ಕಯ್ಯದು "10 
(ಎಕ. 11, ೫೯-೯೭; 974); ಎಲ್ಲಿ ಸುಳಿದಡೆ ಅಲ್ಲಿ ಉಪಾಧಿ ಬಿಡದಯ್ಕ 
ಈ ಉಫಾಧಿಗೆ ಅಪಾಯವನಿತ್ತು ನಿರುಪಾಧಿಯಲ್ಲಿ ನಿಲಿಸಯ್ಯ (ಆದವ. | 
೨೭) ; ವಿಪ್ರರ ಮಂದಿಗಿತ್ತರು ಗೋ ಹಿರಣ್ಯ ಸಮಸ್ತ ವಸ್ತುಗಳ 
(ಕುವ್ಯಾದ್ರೋ. ೨-೯). ೨. ಅವಕಾಶವನ್ನು ಕೊಡು ; ಎಡೆಗೊಡು : 


ಪರಿಯಾಲೀಯದೆ (ಮೈಎರಿ. ೧೯೩೨, ೧೯೬-೭ ; 9ನೆಯ ಶತ) ; ಮಣಿಮಾಳಿ | || | 


ಯಲ್ಲದುಟ್‌ದರಾರುಮಂ ಸಾರಲೀಯದೆ ಭಂಡಾರಮಂ ಕಾದುಕೊಂಡಿ | 
ರ್ಪುದುಂ (ಆದಿಪು. ೨-೧೫ ವ); ಅಭಿಮನ್ಮುನಿನ ವಧೆ ಬಾಳಲೀವುದೆ : 
ನಿನ್ನನು (ಕುವ್ಯಾಡ್ರೋ. ೧೪-೪೧) ; ನೀರ ಹರಿಯಲ್‌ ಈಯದೆ ಕಟ್ಟದ | 
ಕಟ್ಟಿ ಆಧಾರ (ನಾಚಿಂಾ. ಕಿ). ಈಯ್ಯು] : ೧. ನಲಿವಿನಿಂದವಗನ್ನವ | 
ನೀಯುವೆನೆಂದು ಕೆಲದೊಳು ಕುಳ್ಳಿರಿಸಿದಳು ( ಹದಿಬ. ೨-೩೭). i 

ಈಯಗಾಣು - ಕೊಡಲು ಏನನ್ನಾದರೂ ಕಾಣು : ಮಧ್ಯಾಹ್ನ: 
ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೆನೆಂದರೆ ಈಯಗಾಣೆ (ಕಛವಿ. 11, ೩೭೯).: 
ಈಯಾಂ - ಕೊಡಬೇಡ : ರಾಚಮಲ್ಲಬ್ನಲ್ಲದೆ ರಾಜ್ಯಮಂಗೆಯಲೀಯಾ | 
ಮೆನ್ನು ಭುವನಾಯ್ತನಮಾಗ್ದುಣಿಯೊಳ್‌ ಕಾದಿದನ್ನು (ಎಕ. 1೪, ಹೆಗ್ಗಡ. 
೧೧೬-೮ ; 930). 


(ದೇ. ॥ ತಮಿ. ಈ; ತೆಲು. ಈ, ಇಚ್ಚು; ಕೊಂಡ. ನಾಯ್ಕಿ. ಸೀ $ ; 
ಪರ್ಜಿ. ಚೀ; ಗೊಂಡಿ. ಸೀಯಾನಾ ; ಕುಣ. ಸೀವ] | 

ಈ, "ಈನ್‌' ನೋ. 

ಈ, (ಅ). ಇದೋ, ಇಗೋ ಎಂಬ ಅರ್ಥಗಳಲ್ಲಿ ಬರುವ ನಿರ್ದೇಶಕ 
ಅವ್ಯಯ: ಬಳ್ಳಿ ಗವುಂಗಂ ತಳ್ತೆಲೆವಳ್ಳಿಯ ಕಚ್ತಿಲೆಯನಲೆವಸೊಡರ್ಗುಡಿ |30 
ಗಳನೀಯಳ್ಳಿ ಅಿದಲೆವುವು (ಆದಿಪು. ೧೧-೬೭); ಪರಿಯಿಟ್ವೀಬಪ್ಪನೀಬಪ್ಪನೆ 
ಕಡುಮುಳಿಸಿಂ ಗಂಗಪೆರ್ಮ್ಮಾಡಿರಾಯಂ ನಿರುತಂ ತಾನೆಂದು ಚೋಳಂ 
ಮದಮನುಡುಗಿದಂ (ಸೌಇಇ. IXx-i, ೧೧೮-೧೮ ; 1057); ಚಲದಿಂದೀ 
ಬಂದಪಂ ಕೆಮ್ಮನಂಡಲೆಯಲ್‌ ಶ್ರೀಗುಣಚಂದ್ರದೇವಂ (ಎಕ. ೪11, 
ಶಿವಮೊ. ೫೭-೨೪ ; 1115) ; ಮೆಚ್ಚಿಸಿಕೊಡುವೆನೀಬಹೆನೆಂದು ಮುರಹರ | 35 
ನೊಡನೆ ಮುದದಲಿ ರಥಕೆ ಬಂದನು (ಕುವ್ಯಾದ್ರೋ. ೨-೧೭). 

ಈ್ಯ "ಇದು? ಪರಾ. 

ಈಂಗಡಲ್‌ "ಇಂಗಡಲ್‌' ನೋ. 

ಈಂಗೊರಲ್‌ "ಇಂಗೊರಲ್‌' ನೋ. 

ಈಂಚರ "ಇಂಚರ್ಯ' ನೋ. 

ಈಂಚಿಲ್‌, ಇಂಚಿಲ್‌, ಈಚ, ಈಚಲ್‌,, ಈಚಲ, ಈಚಲ್ಮು, 
ಈಚಿಲ್‌, ಈಚೆಲ (ನಾ). ತಾಳೆಯೆ ಜಾತಿಗೆ ಸೇರಿದ ಮರ; 


40 


120, 


1251 


ಕಂಟಿ 


| ಹೆಂಡದ ಮರ : ತದೀಯ ತಟಂಗಳಲ್ಲಿಯಾಂಚಿಲ [ಪಾಠಾಂ. 

ಯಿಂಚಿಲ, ಯಾಚಲ] ಕಡೆಗೊಂಬುಗಳ್‌ ತುಜುಗಿ ಬಿರ್ದವೊಲಿರ್ದುವು 

» «« ಮೊಸಳೆಗಳ (ಕುಸುಮಾ. ೭-೧೮). ಇಂಚೆಲ್‌ : ಇಂಚಿಲ [ಪಾಕಾಂ. 

ಈಚಿಲ] ಕರಿಬೇವಿನಂಬಟಿಯ ತಾಣಕೆಯ ತಂಡಸಿನಾಸಿನ (ಲೀಲಾವ. 
(೬). ಈಚೆ: ಕಲ್ಲುಹಳ್ಳಿಯ ಒಳಗೆರೆಯ ಈಡದ ತಾಳೊತ್ತಿನ 
| ನಟ್ಟ ಕಲು (ಎಕ. ೫1೪, ಮಂಡ್ಯ. ೧೧೫-೯೬; 1516). ಈಚಲ್‌, : 
:  ೬ಮಧುಪೂರಮೆನಲೀಚಲ್‌ » (ಮಂಗರಾ. ೩೫-೧೫). ಈಚಲ: ಯಾ 

₹ಈ3 ಚಲ ಪೈರು (ಮೈಆರಿ. ೧೯೩೯, ೪೨-೯೪ ; 1825) ; ಡಾಕಿನಿಯು 
!. ಆಗ ಒಂದು ಈಚಲಗರಿಯಿಂದ ಕಟ್ಟೆ ಯನ್ನು ಉಡುಗುತ್ತಿದ್ದಳು 
|: (ಕುರಿಹಿಂ. ೬೮). ಈಚಲು, : ಸುರೆ ಬಗಿನಿಯಾಚಲೋಲೆಯ ಮರಗಳ್‌ 
i (ಚೆ ಬಪು. ೪೭-೪೫). ಈಚೇಲ್‌ : ಗೋಣಿಯಾಲದೀಜಿಲ [ಪಾಠಾಂ. 
ಇಂಚಿಲ) ಕರಿಬೇವಿನಂಬಟಿಯ (ಸೂಕ್ತಿಸು. ೩-೨೪ ; ಲೀಲಾವ. ೬-೨೬). 
ಕಚೆಲ.: ಖರ್ಜೂರ ತರುವೆಂದು ಅಜಿಯದೆ ಸಾಕಲು ಊರ್ಜಿತವಾಗಿ 
`ಈಚೆಲವ ಪ್ರ ಜ್ವಲಿಪ ಹಣ್ಣು ಕಂಡು ಮರುಗುವಂತೆ (ಬಿಜ್ವರಾ. 
;| ೧೧-೮). 
| ಈಚಲನೀರು- ಹೆಂಡ; ಮದ್ಯ; ಕಳ್ಳು: ನೀಚನ ಸಂಗವೂ 
| ಈಚಲನೀರೂ ನಾಚಿಗೆಕೆಡಿಸುವುದು (ಗಾದ). ಈಚಲಮರ - ಈಂಚಿಲ್‌ : 
| ಅಂಣಗಳ ಕುಂಟಿವೊಳಗಣ ಯಾಚಲಮರನೂ ಬಿಟ್ಟು ಕೊಟ್ಟಿ ಉ (ಸೌಇಇ. 
| IX-ii, ೬೭೦-೨೯; 1159); ಈಚಲಮರದ ಕೆಳಗೆ ಮಜ್ಜಿಗೆ ಕುಡಿದ 
| ಹಾಗೆ (ಗಾದೆ). ಈಚಲನುರದಮ್ಮ - ಮದ್ಯದ ಅಧಿದೇವತೆ: ಈಚಲ 
ಮರದಮ್ಮನ ಪರಸಾದ ಗಡದ್ದ ತಗೊಂಡ ಬಂದ್ಹಾಂಗ ಕಾಣತೈತಿ 
i (ಹೊಸಂಸಾ. ೫೯). 
| (ಡೇ. ॥ ತಮಿ. ಈಣ್ಟು, ಈಇಗ್ಟು, ಈಚ್ಚ; ಮಲ. ಈನ್ತಲ್‌, 
| ಈನ್ನು, ಈತ್ತ; ತುಳು. ಈಂಚಿಲ್‌, ಈಚಿಲ್‌ ; ತೆಲು, ಈತ; ಪರ್ಜಿ. 
ಚೀಂದ್‌ ; ಗೋಡಿ. ಈಂಡಿ; ಕುಣ. ಸೀತ] 
೦ಚು, ಈಚು, (ನಾ). ಕಂದುವಿಕೆ ; ಒಣಗುವಿಕೆ; ಮಾಸುವಿಕೆ; 
ನೀರಸವಾಗುವಿಕೆ. "ಈಂಚುವೋಗು' ಪರಾ. ಈಚ್ಚು. "ಈಚು 
ಮೋಗು? ಪರಾ. 

(ದೇ. ॥ ತಮಿ, ಇಲಾ ಎ ಆರಿಹೋಗು, ಇಂಗಿಹೋಗು, ಅವಿ 
ಯಾಗಿ ಹೋಗು; ತೆಲು, ಈಚು) 
: ಈಂಚುವೋಗು, ಇಂಚೆಪೋಗು, ಈಚುವೋಗು (ಕ್ರಿ). ೧. ಕಂದು; 
| ಕಳೆಗುಂದು ; ಬಾಡು ; ಒಣಗು; ರಸಹೀನವಾಗು : ಪೊಳಪೀಂಚು 
| 


| ಈ 


ವೋಯ್ತು (ಪಾಕಾಂ. ಪಿಂಚೆವೋಯ್ತು, ಪಿಂಬುವೋಯ್ತು] ತಾರಗೆ 
ಬೆಳಗುಟ್‌ದುವು (ಲೀಲಾವ. ೩-೫). ಇಂಚೆವೋಗು: ೧. ಇಂಚಿ 
ವೋದಾ ಕೆಯಿಗಳೊಳಗೆ ಈತಂ ಮಲಗಲು (ಅಜರ. ೧೭೪-೫). ಈಚು 
ವೋಗು : ೨. ನೀಗು; ಹೋಗು; ತೊಲಗು: ತೃಣಧಾನ್ಮಗಳ 
ಕಾವು ನಾಲ... ಎನಿಸುಗು, ಅದು ಈಚುವೋದ ಕಾವಾದರೆ. ಪಲಾಲ 
ವೆನಿಸುಗು, ಈಚುವೋದ ಧಾನ್ಯದ ಹೆಸರೆಂದೂ ಎಂಬರು (ನಾಚಿರಾ. ಕಿ); 
ಅದುಕಾರಣ ನಡೆದೆನು ಆಕೆಯ ಕರುಣದ ಬೆಳೆಯಾಚುವೋಗದವೊಲು 
;; ಮನದ ಸಂಚಲವೀಚುವೋದುದು ಕಲಿ ಧನಂ 
[ಈಂಚು * ಪೋಗ್ಕು) 


(ಸೊಬಸೋ. ೧೮-೬೩ 
ಜಯನ (ಕುವ್ಕಾಅ. ೪-೪೨). 


ಈಂಟಿ "ಇಟ್ಟಿ ನೋ. 


ಈಂಟಸು ೮೨೬ 

ಈಂಟಿಸು (ಕ್ರಿ): ಕುಡಿಯುವಂತೆ ಮಾಡು; ಕುಡಿಸು: ಕಿವಿಯಿಂ | 
ದೀಂಟಸುವರ್‌ ಸಮಸ್ತ ರಸಮಂ (ಲೀಲಾವ. ೧-೧೨) ; ಉಚಿತದಗ್ಗವಣಿ| | 
ಗಳನೀಂಟಸಲಚಲ ಭಕ್ತಿಯನಲವನಾತನು (ಪ್ರಭುಲಿ (. ೧೬೨೨೦); | 
ಎತ್ತುಗಳ ಪೇರ್ಗಳಂ ನೂಂಕಿಬಿಡು ಸಬರಮಂ ಜೀವಧನಕೆ ನೀರ್ಗಳ 
ನೀಂಟಿಸು (ಚಿಬಪು. ೪೮-೩೦). [ಈಂಟು + -ಇಸ್ಕು] 

ಈಂಟು (ಕ್ರಿ). ಕುಡಿ; ಹೀರು; ಪಾನಮಾಡು: “ ಈಂಟು-ಪಾನೇ” 
(ಶಮಧಾ) ; ವಿಧುಮುಖಿ ಮೆಲ್ಲಮೆಲ್ಲನೆ ಮಧುದ್ರವಮಂ ಸವಿದೀಂಟುವಲ್ಲಿ 
(ಕಾವ್ಶಸಾ. ೯೬೩ ಶೂದ್ರಕ) ; ಈಗಳೀಂಟುವೆನೊ ದಾಂಟುನೆನೋ ಲವಣಾಂ | 
ಬುರಾಶಿಯಂ (ಆದಿಪು. ೧೨-೭೧); ನೀರಡಸಿ ವಿಷವನೀಂಟಬಹುದೆ (ಬಸವ. 
೧೨೦) ; ಮೊಲೆನಾಲನೀಂಟುತಂ (ಮಾನರ. ೧೬೩-೯); ಚರಣವದನನ | 10 
ತೊಳೆದು ನಿರ್ಮಳತರ ವರಾಂಬುವನೀಂಟದರು (ಕುವ್ಯಾಗ. ೪-೪೩). [?] 

ಈಂಟುಜಳಧಿ (ನಾ). (ಕುಡಿನೀರಿನ ಎಂದರೆ) ಸಿಹಿನೀರಿನ ಸಮುದ್ರ 
(?) : ಈಂಟುಜಳಧಿಯೆನಿಸಗಟ ಸೀಳ್ಬಿನಿಂ ನೆಗೆದು ಸೊಗಯಿಸುವ 
ಕೋಂಟಿಯೊಳ್ಳಿನಿಂ (ಪಂಪಭಾ. ೩-೨೨). [ ಈಂಟು + ಜಳಧಿ (ಎ ಜಲಧಿ)) 

ಈಂತೆ, ಈತ್ಯ (ನಾ). ಈನುನುದು ; ಮರಿಹಾಕುವುದು; ಸೂಲು : 13 
ಈಂತಂ, ಈಂತಂಗಳ್‌ ; ಈಂತಂ, ಈಂಪುದು (ಶಬ್ದಾನು. ೫೭೯ ವ್ಯಾಖ್ಯಾ ; | 
೫೫೩ ಪ್ರಯೋ). ಈತ್ಯೆ: ಇದು ಎಷ್ಟನೆಯ ಈತ? (ರೂಢಿ). | 

| 


5 1 


[ಈನ್‌ + - ತ್ಮ. / ತಮಿ. ಮಲ. ಈಜ್ಞು ; ತೆಲು. ಈತ) | 

ಈಂದ "ಈನ್‌' ಪರಾ. | 

ಈಂದನಿ (ನಾ). ಸವಿಯಾದ ಧ್ವನಿ; ಮಧುರವಾದ ಸ್ವರ: ಈಂದನಿ |20 
ಯಿಂದೆ ದೇವಗಣಿಕಾತತಿಯಾತನ ಗೀತಮಂ ನಿಜಾನಂದದೆ ಪಾಡೆ 
(ಚಂದ್ರಪು. ೧೧-೮೭). [< ಇನಿದು * ದನಿ) 


ಈಂದು "ಈನ್‌' ಪರಾ. 
ಈಂದುಟಿ "ಇಂದುಟ? ನೋ. 


ಈಗಡು 
ಈಸ್ಷಣಭದ್ರ (ಗು). ನೋಡಲು ಮಂಗಳಕರವಾದ : ಧಾತಕೀಷಂಡ 


ಮಾಕ್ಷಣಭದ್ರಂ ಸಸಮುದ್ರಮಂ ಬಳಸಿ ಜಂಬೂದ್ವೀಪ ವಿನ್ಯಾಸಮಂ 
[ಈಕ್ಷಣ + ಭದ್ರ) 


(ಚೆಂದ್ರಫು. ೧-೬೨). 


| ಈಶಣಾಕರ್ಷಣ (ನಾ). ನೋಟಿವನ್ನು ಸೆಳೆಯುವಿಕೆ; ಕಣ್ಣನ್ನು 


ಆಕರ್ಷಿಸುವುದು: ಸ್ಪುರದ್ರತ್ನಕಳಾಪೋನ್ಮುಖ ಮಯೂಖಮಂಡಳಿ 
ಬೇಜಕೊಂದಕೃತಕೆ ಚಿತ್ರಚ್ಛತ್ರಪ್ರ ಕಾರದಿಂ ಮೆಜಕೆದುದೀಕ್ಷಣಾಕರ್ಷಣಮಂ: 
(ಮಲ್ಲಿ. ೮-೧೨೨). [ಈಕ್ಷಣ + ಆಕರ್ಷಣ] 

ಈಕ್ಷಣಿಕ (ನಾ). ಭವಿಷ್ಯವನ್ನು ಹೇಳುವವನು ; ಕಣಿಹೇಳುವವನು. 

ತೆ [ಸಂ.] 

ಈಕ್ಷಣಿಕೆ (ನಾ). ಭವಿಷ್ಯವನ್ನು ಹೇಳುವವಳು ; ಕಣಿಹೇಳುವವಳು : 
“ಕಣಿ ಶಕುನ ಮುಂತಾದುವನ್ನು ಹೇಳುವವಳು ” (ಅಮರ. ಟೀಕೆ). 

[ಸಂ. ಈಕ್ಷಣಿಕಾ] 

ಈಕ್ತಿತ (ಗು). ನೋಡಲ್ಪಟ್ಟ ; ಕಂಡ. [ಸಂ] 

ಈಕ್ತಿಸು (ಕಿ). ೧. ನೋಡು; ಕಾಣು: ಒಂದೊಂದಣ ಸೌಂದರ್ಯ 
ಮನೊಂದೊಂದೀಶ್ಸಿಸಲೊಡರ್ಚಿ ನಾಸಿಕಮಡ್ಡಂಬಂದಂದಮನೀಶ್ಷಿಸಿ 
(ಕವಿರಾ. ೩-೨೩೪) ; ಚಿತ್ತದೊಳು ಪೂಜೆ ಪುಟ್ಟಿರ್ದಂತೆ ಈಕ್ಸಿಸುತೆ (ಬಸರ. 
೩-೬೦); ಭೀಮನ ಕೋಲ ಕೋಳಾಹಳವನೀಶ್ಷಿಸುತಲ್ಲಿಗೈತಂದ 
(ಕುವ್ಶಾದ್ರೋ. ೧೩-೧). ೨. ನೋಡುತ್ತಿರು; ನಿರೀಕ್ಷಿಸು: ಕನೀಯ 
ನನ್ನನನ ರಾಜ್ಯಮನೀಕ್ಷಿಸುಗಾಷ ಕಾಲಮುಂ (ಎಕ. ೫, ಮುಳಬಾ. 

೩೮-೩೩ ; 890). ೩. ಭಾವಿಸಿ ನೋಡು; ಯೋಚಿಸಿ ನೋಡು: 

ಬೆಟ್ಟಿ ಗಳ ಚೂರ್ಣಂಮಾಡಲಕ್ಕೀ ಕ್ಸಿಸಲ್‌ ಸತಿಯಾ ಚಿತ್ತವಭೇದ್ಯವೈ 

(ಸೋಮೇಶ. ೮೦); ಈಕ್ಸಿಸಲ್‌ ದೊರೆಗಳ್ಳಿತ್ತಣ ನೀತಿಯೈ (ಸೋಮೇಶ. 

೬೦) ; ಒಳಗೀಶ್ಸಿಸೆ ಶ್ರೀಭೃತನಾತ್ಮ ತೋಜುವನು (ಭರಚ. ೨-೭೩). 

[ಈಕ್ಷಣ + -ಇಸ್ಕು] 


ಈಂದೋಳ್‌ (ನಾ). ಅಂದವಾದ ತೋಳು: ಬಹುಳದಿಂ ವ್ಯಂಜನ 25| ಈಶ್ಚ್ಯ (ಗು). ನೋಡಬಹುದಾದ ; ಕಾಣಬಹುದಾದ. [ಸಂ.] 


ಪರಮಾದಲ್ಲಿಯುಂ ದೀರ್ಫ್ಥಮಾಯ್ತು ... ಈಂಚರಂ, ಈಂಬುಳಿ, 
ಈಂಗಡಲ್‌, ಈಂದೋ ಳ್‌, ಈಂದುಟ (ಶಮದ. ೧೮೦ ಪ್ರಯೋ). 
[< ಇನಿದು * ತೋಳ] 

ಈಂಬುಳಿ "ಇಂಬುಳಿ' ನೋ. 

ಈಕಾರ (ನಾ). [ವ್ಯಾಕ]- ಕ: ಅ ಆಕಾರಗಳ ಮುಂದೆ ಇ ಈ |50 
ಕಾರಗಳು ಇದ್ದರೆ ಏಕಾರವೂಉ ಊ ಕಾರಗಳಿದ್ದರೆ ಓ ಕಾರವೂ... 
ಆ ಎರಡು ಸ್ವರಗಳಿಗೂ ಆದೇಶವಾಗಿ ಬರುವುವು (ಶಬ್ದಾದ, ೬). [ಸಂ.] 

ಈಕಾರಾಂತ (ಗು). [ವ್ಯಾಕ] "ಈ' ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ): ಈಕಾರಾಂತಕ್ಕೆ--ಲಕ್ಷ್ಮೀ, ಗೌರೀ, ಸರಸ್ವತೀ 
( ಶಮದ. ೮೩ ಪ್ರಯೋ). [ಈ ಕಾರ + ಅಂತ್ಯ] 

ಈಕೆ "ಇದು' ಪರಾ. 

ಈಕೆಗಾಳ್‌ (ನಾ). ಒಂದು ಊರಿನ ಹೆಸರು(?): ಮರಗಲ್ಲಗಾಮುಣ್ಣನ 
ಮಗ ದಮೋದೆಜಕಿ ಮಣ್ಣುಲೋರಮೀಕೆಗಾಳೊಳ್ಳಾದಿ ಪುಳಗಣ್ನೊಳು 
ಸತ್ತು ಸಗ್ಗಿಯಾದಂ (ಎಕ..2€ (5), ಮುಳಬಾ. ೧೮೭-೧೧೧ ; 650). [?) | 

ಈಕ್ಷಕ (ನಾ). ನೋಡುವವನು; ಗಮನಿಸುವವನು. “ಪರೀಕ್ಷಕ” |40 
ಪರಾ. (ಸಂ. 

ಈಕ್ಷಣ (ನಾ). ೧. ಕಣ್ಣು: ಆ ಸೀನಕುಚಂಗಳಾಕ್ಷಣದೊಳೀಕ್ಷಣಮಂ | | 
ಸೆಜಕಿಗೆಯ್ಕೆ ಕೃಷ್ಣನಾ ಮಾನಿನಿಗಿತ್ತು ತನ್ನ ಮನಮಂ ಮರವಾನಸನಂತೆ 
ತೋಜಿದಂ (ಪಂರಾಮಾ. ೭-೧೦೯) ; ಗರಗರಿಕೆ ಕೊರಲೊಳೀಕ್ಷಣ 
ಡೊಳ್‌ ವಾರ್ಬಿಂದು ಮಿಡುಕೆರ್ದೆಯೊಳೊದವೆ (ಯಶೋಚ. ೨-೪೧). |45 
೨. ನೋಡುವಿಕೆ ; ನೋಟ. "ಈಶ್ಷಣಭದ್ರ' ಪರಾ. [ಸಂ.) | 


35 


ಈಶ್ವ್ಯಕೃತಿ (ನಾ). “ಕಾಣಬಹುದಾದ ಕೆಲಸ” (ಮಂಕುಕ. ಕೋಶ): 
ವಾಯುವಂ ಕಾಣ್ವನಾರ್‌? ತತ್ಯಿ ಯಯ ಕಾಣನಾರ್‌ ? ಮಾಯೆಯಂತ 
ಪರೀಕ್ಷ್ಯಸತ್ತ್ವದೀಕ್ಷ್ಯಕ್ಸುತಿ (ಮಂಕುಕ. ೧೪೪). [ಈಕ್ಷ್ಮ* ಕೃತಿ] 

ಈಗ "ಈಗಡು' ನೋ. 

ಈಗಡ "ಈಗಡು? ನೋ. 

ಈಗಡು, ಈಗ, ಈಗಡ, ಈಗಲ್‌, ಈಗಲು, ಕಈಗಳ್‌, ಈಗಳ್ಳು 
ಈಗ್ಗೆ ಈಗ್ಯೆ (ಅ). ಈ ಸಮಯದಲ್ಲಿ; ಈ ಹೊತ್ತಿನಲ್ಲಿ; ಈ ಗಳಿಗೆ 
ಯಲ್ಲಿ; ಈ ಕ್ಷಣದಲ್ಲಿ: “ತಳೆಗುಂ ಕಾಲಾರ್ಥಮನಾಗಳೀಗಳೆಂಬಾಗಡೀ 
ಗಡೆಂಬಿವು? (ಶಮದ. ೩೨೧); ಕನ್ನಡದೊಳ್‌ ಚತ್ತಾಣಮುಂ ಬೆದಂಡೆ 
ಯುಮೆಂದೀಗಡಿನ ನೆಗಟಕ್ತಿಯ ಕಬ್ಬದೊಳೊಡಂಬಡಂ ಮಾಡಿದರ್‌ 
ಪುರಾತನ ಕವಿಗಳ್‌ (ಕವಿರಾ. ೧-೩೨); ಈಗಡೆ ಬಾರಿಸು ನೀಂ ನಿನ್ನ ಮಗನ 
ನಂಧನರೇಂದ್ರಾ (ಪಂಸಭಾ. ೭-೧); .ಮತ್ತವರೆಂ ಪೆಸರ್ಗೊಣ್ಣದೆನ್ನು 
ಪೋಲಿಸುವುದೊ ಪೇಟ್‌ಮಾಗಡಿನ ರಾಜತನೂಜರೊಳಿನ್ಹ,ರಾಜನಂ (ಎಕ. 
71, ೧೩೩-೫೧ ; 982). ಈಗೆ: ಗತಿಗೆಟ್ಟು ಕೇಶಿ ಸಮರಕ್ಸಿತಿಯೊಳ್‌.ಕೆಡೆ. 
ದಿರ್ದುವೀಗ ಮುನ್ನಿಬ್ಲದುದೊಂದತಿಶಯಸುಗತಿಯನೊಳಕೊಂಡು ತರಣಿ 
ಮಂಡಲಮನೆಯ್ಲಿದಂ (ಜಗವಿ. ೫-೫೦) ; ಈ ನಾಲಗೆಯ ಸಾಲವನೀಗ 
ಕೈಯಲಿ "ತಿದ್ದಿ ಕೊಡುವರೆ ಹೋಗೇ (ಕುವ್ಕಾಳ. ೨೨೧೯); ಆಗಬಾ 
ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ ಧರ್ಮ 
ಹೊನ್ನಾ ಗದೆ ಬಿಡದು (ಸರ್ವಜ್ಞ. ೬೨೨). ಈಗಡೆ: ಆಗಡ ಈಗಡ ಫೊಟ್ತಡ 
... ಇತಿ ಅಣಮಾದಿರಾಕೃತಿಗಣಃ (ಶಬ್ದಾನು. ೨೦ ವ್ಯಾಖ್ಯಾ). ಈಗಲ್‌: 
“ಈಗಲ್‌, ಈಗಲು, ಈಗಳ್‌, ಈಗಳು ಎ2 ಈಗ” (ಗಂಗಾಮ. ೩೬). 


ಈಗರ್ಜಿ 
ಈಗಲು: ಈಗಲೀ ಕದನದಲಿ ವಜ್ರಕೆ ಬೇಗಡೆಯ ಮಾಡಿದನದಾವನು | 
(ಕುವ್ಯಾದ್ರೋ. ೧-೧೦). ಈಗಳ್‌ : ನೆರೆದು ಬಂದಪರವರ್‌ ಸಯಲಾ | 
ಬಲಮೆಲ್ಲನೆಟ_ ರದೆ ಕೊಂದಪನಿನಂದಿರ ನೀಗಳೆ ನಿಕ್ಕುವಂ (ಕವಿರಾ. 
೧-೧೩೦) ; ಈಗಳಿನೆಮ್ಮ ಪೋಗು ಗೆಂಟನಿತೆಡೆಯಂ ತಗುಳ್ಹು ಬರಲಾ 
ರ್ಪಿರೆ ನಿಮ್ಮ ವಿಳಾಸಯಾನದಿಂ (ಆದಿಪು. ೧೧-೧೩೮) ; ಈ ನೆಲದೊಳ್‌ | 5 
ಮಲ್ಲಪನ ಸಮಾನರ್‌ ನರರೀಗಳಿಲ್ಲ (ಶಾಂತಿಪು. ೧-೪೯). ಈಗಳು : 
ಪರಿಕಿಪೊಡೀಗಳೀಗಳಿನ ಕಾಳ್ಗತಿಯರ್ಕ್ಶಳನೆನ್ತು ಫೋಲಿಪೆಂ ಪರಮ 
ಪವಿತ್ರೆ x x ೫೬ ಕಮಳನೇತ್ರೆಯ (ಎಕ. ೪11, ಶಿವಮೊ. ೫-೩೬; 1218); | 
ಈಪರಿ ಜೀವಭಾವದೊಳೆಸಗುವರು ನೀವ್‌ ಪಶುಗಳೀಗಳು ನಿಮ್ಮ ರಕ್ಷಣವ 
ಪಸರಿಸುವ ಪರಮಾತ್ಮ ತಾನು (ಕುವ್ಯಾಕ. ೬-೩೦). ಈಗ್ಗೆ: ಇಷ್ಟುದಿನ [10 
ವಿಲ್ಲದೆ ಈಗ್ಲೇ ಧಾರಣೆ ಬಂದ ಹಾಗಿದೆ (ದಾಸಹು. ೬೫). ಈಗ್ಯೆ : ಈಗೆ | 
ಸುಮಾರು ೫೦ ವರ್ಷಗಳ ಹಿಂದೆ ವಾಹನಸೌಕರ್ಯ ಅಷ್ಟಾಗಿ ಇರಲಿಲ್ಲ. 
(ರೂಢಿ). 
ಈಗಣ - ಇಂದಿನ; ಈಗಿನ: ಅವುಗಳನ್ನೆಲ್ಲ ವಿಚಾರಿಸಿ ಈಗಣ ಸರಿ | 
ಸ್ಥಿತಿಯನ್ನು ತಿದ್ದಿ ಉತ್ತಮಪಡಿಸುವ ಮಾರ್ಗವನ್ನು ಆಲೋಚಿಸುವುದು 
ನಮಗೆಲ್ಲ ಕರ್ತವ್ಯವಾಗಿದೆ (ಸಾಹಿಶೆ. ೫೮) ; ನನ್ಮು ನಾಡಿನ ಈಗಣ 
ಜೀವನದ ಜೀವಾಳವೇ ಕ್ರಾಂತಿಮಯವಾಗಿದೆ (ಸಾಹಿನಿ ೨೫). ಈಗಳೆ, 
ಈಗಲೆ - ಕೂಡಲೆ: ಉತ್ತಮ ಪಾತ್ರ ದಾನದಿಂ ಕನಕಲಾಭಮುಂ ಪೂಜಾ 
ಲಾಭಮುಂ ಈಗಳೆ ನಿನಗಾದಪುವು ( ಚಾವುಂಪು. ೩೫-೨೧) ; ನಾನು ಈಗಲೆ 
ಬಂದು ಬಿಡುತ್ತೇನೆ (ರೂಢಿ). ಈಗಳೀಗಳ್‌ (ದ್ವಿರುಕ್ತಿ) : ಎಳವಿಸಿಲೀಗ 
ಳೀಗಳೆ ಮುದಿರ್ದುದು ಚೂತ ಕುಜಾತಮಾಗಳೀಗಳೆ ನನೆದೋಜಕಿತು 
(ಆದಿಪು. ೧೩-೫). [?] 
ಈಗರ್ಜಿ "ಇಗರ್ಜಿ' ನೋ. 
ಈಗಲ್‌ "ಈಗಡು' ನೋ. 
ಈಗಲು "ಈಗಡು' ನೋ. 
ಈಗಳ್‌ "ಈಗಡು' ನೋ. | 
ಈಗಳು "ಈಗಡು' ನೋ. | 
| 
| 
| 
| 


15 


20 


ಈಗ್ಗೆ "ಈಗಡು' ನೋ. 

ಈಗೈ (ಈಗಡು' ನೋ. 

ಈಚ "ಈಂಚಿಲ್‌? ನೋ. 

ಈಚಲ "ಈಂಚಿಲ್‌? ನೋ. 

ಈಚಲ್ಫ್‌, ಈಚಲ್ಯು (ನಾ). ಮಳೆಗಾಲದಲ್ಲಿ ದೀಪಕ್ಕೆ ಮುತ್ತುವ: 
ರೆಕ್ಕೆಯರುವ ಒಂದು ಜಾತಿಯ ಹುಳು ($. ಈಚಲು: 
"ಈಚಲಹುಳು' ಪರಾ. | 

[ದೇ. ॥ ತಮಿ. ಈಚಲ್‌, ಈಯಲ್‌ ; ಮಲ. ಈಯಲ್‌ ; ತೆಲು. 135 

ಇಸುಳ್ಲು, ಉಸುಳ್ಳು] | 

ಈಚಲ "ಈಂಟಿಲ್‌' ನೋ. i 

ಈಚಲದಾಳಗ್ರಾಮ (ನಾ). ಒಂದು ಊರಿನ ಹೆಸರು: ಅತನ ಭೂಮಿ 
ಯಾಚಲದಾಳಗ್ರಾಮದಲಿ (ಮೈಆರಿ. ೧೯೩೧, ೧೦-೧೦ ; 1565). 

[ಈಚಲದಾಳ್ಯ + ಗ್ರಾಮ]: 

ಈಚಲು, "ಈಂಚಿಲ್‌' ನೋ. 

ಈಚಲ್ಕು "ಈಚಲ್ಮ್ಕ್‌' ನೋ. 

ಈಚಲುಹುಳ "ಈಚಲ್ವುಟು' ನೋ. 

ಈಚಲುಹುಳು "ಈಚಲ್ವುಟು' ನೋ. 

ಈಚಲ್ವುಯು, ಈಚಲುಹುಳ, ಈಚಲುಹುಳು (ನಾ). (ದೀಪಕ್ಕೆ |« 
ಮುತ್ತುವುದರಿಂದ ರೆಕ್ಕೆ ಉದುರಿಹೋಗುವ) ದೀಪದ ಹುಳು; 


130 


| 
| 
| 40 
| 
| 


೮೨೮ 


ಈಜಾಡಿಸು 


| ರೆಕ್ಕೆಹುಳು : ಪುರಿದಿರಿಸಿದೀಚಲ್ವುಟು ಕೆಂಜಿಗೆಗಳ ಲಾಜಾಕ್ಷತೆಗಳಿಂ 
|. (ಚಿಕವಂ. ೮-೮). ಈಚಲುಹುಳೆ : “ಪತಂಗಿಕಾ, ಪುತ್ತಿಕಾ - ಈ ೨ 
;  ಹೆಣ್ಮುಪತಂಗದ ಹುಳುವಿಗೂ ಈಚಲುಹುಳಕ್ಕೂ ದೊಡ್ಡ ಜೇನು 
| ನೊಣಕ್ಕೂ ಹೆಸರುಗಳು? (ಸಿದ್ಧಾಂತಿ. ೧೪೧). ಈಚಲುಹುಳು : 
ದೀಪದಹುಳು, ಪತಂಗ; ಈಚಲುಹುಳು (146018. ಇಂಕನಿ); ಮಳೆ 
ಬಂದ ಮೇಲೆ ಈಚಲು ಹುಳುಗಳು ಏಳುತ್ತವೆ (ರೂಢಿ). 
[ಈಚಲ್ಫ್‌ * ಪುಟು. / ಮಲ, ಈಯಾಮ್ರಾಲ್ಕ] 
ಈಚಿಲ್‌ "ಈಂಚಿಲ್‌' ನೋ. 
ಕಚ್ಚು "ಈಂಚು' ನೋ. 
ಈಚ್ಯು (ಕ್ರಿ). ೧. “ದೀಕು; ಮುಂಗೈಯಲೆ ಸವರು ” (ಜಾನಕೋ. ೧೮). 
೨. (ಉಕ). ಚಿಮ್ಮು: ಚಿಣ್ಣಿಯನ್ನು ಕೋಲಿನಿಂದ ಈಚು (ರೂಢಿ). 
i '(?. 1 ತೆಲು, ಈಚು - ಒಣಗು, ಬತ್ತು] 
'ಈಚು "ಈಸ್ಕು' ನೋ. 
| ಈಚುಕೈ (ನಾ). ಉಳುವಾಗ ಕೈಯಲ್ಲಿ ಹಿಡಿದು ಒತ್ತುವ ನೇಗಿಲಿನ 
ಭಾಗ ; ನೇಗಿಲಿನ ಹಿಡಿ; ಮೇಣಿ ; ಹಿಡಿಕಾಯಿ (ಕಿಸಂಗ್ಲಾ. ಆ). 
[ಈಚ್ಯು (ಆ ಈಸ್ಯು) * ಕೈ (ಆ ಕೆಯ್‌)] 
ಈಚುಕೋಲು (ನಾ). ಈಚಿಗೆ ಹಾಕುವ ಕೋಲು; ಹೆಲದಂಡ: 
` *ಹಲದಂಡ- ಈಚುಳಕೋಲು?' (ನಾನಾರ. ೮ ಟೀಕೆ). 
i [ಈಚ್ಯು (ಆ ಈಸ್ಕು) * ಕೋಲ್ಕು (ಆ ಕೋಲ್‌,)] 
| ಈಚುವೋಗು "ಈಂಚುವೋಗು' ನೋ. 
ಈಚೆ (ಅ). ೧. ಈಕಡೆಯ ; ಈ ಮಗ್ಗುಲಿನ; ಇತ್ತಕಡೆಯ : ಮತ್ತೆ 
ಈಚೆಯಲ್ಲಿ ಕಡನ ಕೊಡಲಾಗಿ (ಮೋಳಿಮಾ, ೪೮) ; ಸುಶರ್ಮಸುಬಾಹು 
|. ಶಕುನಿಗಳುರವಣಿಸಿಶೀಚೆಯಲಿ ಶಲ್ಕನ ಬೆರಳ ಸನ್ನೆಯಲಿ (ಕುವ್ಯಾ ಶ- 
೨-೧೭) ; ಈಚೆಯೊಳೀ ಕುಶಂ ಪೋಗದಿರಿ... ಲವನಂ ಜಿಟ್ಟು ನಡೆಯಿ 
ನೀವೆನುತೆಚ್ಚನು (ಜೈ ಮಿಭಾ. ೨೦-೨೪) ; ಆಚೆ ಬೀದಿಯಲ್ಲಿ ಅವಮಾನ 
ವಾದರೆ ಈಚೆ ಬೀದಿಯಲ್ಲಿ ಹೊಸ ಅಳು (ಗಾದೆ). 
ಈಚಿಗೆ -೧. ಈ ಕಡೆಗೆ; ಹೊರಗೆ; ಈ ಮಗ್ಗಲಿಗೆ: “ವಾರ್ತಃ, 
ನಿರಾಮಯಃ, ಕಲ್ಕಃ, ಉಲ್ಲಾಪಃ - ಈ ೪ ರೋಗದ ದೆಸೆಯಿಂದ ಈಚಿಗೆ 
: ಬಂದವನು »( ಸಿದ್ಧಾಂತಿ. ೧೬೧). ೨. ಅನಂತರ; ಇತ್ತೀಚೆ: ಈ ಕಟ್ಟಡ 
| ನೂರುವರ್ಷಗಳಿಂದ ಈಚಿಗೆ ಕಟ್ಟಿದ್ದು (ರೂಢಿ). ಈಚೀಚಿಗೆ (ದ್ವಿರುಕ್ತಿ): 
| 
| 


i 
H 
| 


ನೂಲುವ ನೇಯುವ ಯಂತ್ರಗಳು ನಮ್ಮಲ್ಲಿ ಬಂದುದು ಈಚೀಚಿಗೆ 
(ರೂಢಿ). ಈಚೆಕಡೆ- ಈ ಕಡೆ; ಈ ಪಕ್ಕ: ಅವಾರ - ಹೊಳೆ ಹಳ್ಳ 
ಮುಂತಾದವುಗಳ ಈಚೆಕಡೆಯ ದಂಡೆ (ಗಂಗಾಮ. ೧೮). ಈಚೆಗೆ ಎ 
ಈ ಕಾಲದ ಅನಂತರ; ಇಲ್ಲಿಂದ ತರುವಾಯ: ಈಚೆಗೆ ಎಪ್ಪತ್ತು 
ಎಂಬತ್ತು ವರ್ಷದಿಂದ ಇಂಗ್ಲಂಡದೇಶದಲ್ಲಿ ಯಂತ್ರಗಳಿಂದ ನೂಲಿನ 
ಬಟ್ಟೆಯನ್ನು ಮಾಡ ಹತ್ತಿದ್ದಾರೆ (ಮುಂಬಯಿ. ೪-೨೮). ಈಚೆದಂಡೆ - 
ಈಚಿದಡ; ಈ ಕಡೆಯ ದಡ; ಈ ಭಾಗದ ತೀರ (ಕಿ). (1) 

| ಈಚೆಲ "ಕಈಂಚಿಲ್‌? ನೋ. 

| ಈಚ್ಚಲ (ಕ್ರಿ). ಧಾರಾಪೂರ್ವಕ ದಾನಮಾಡು (?) : ದಣ್ಣನಾಯಕ 

i ಮಾರಮಯ್ಯನು ಸನ್ನಿವಿಗ್ರಹಿ ಕಾಳಿದಾಸಭಟ್ಟರು ಅರಸರ್ಗ್ಗೆ ಬಿನ್ನಪಂ 

| ಗೆಯ್ದರು ರಾವಿಘಟ್ಟವಂ ಬಿಡುವದೆಂದೊಡರಸರು ಈಚ್ಛ್ಛಲಿದರ್‌(ಸೌಇಇ. 

| 1x-, ೧೨೬-೩೫; 1064). P "ಈಚ್ಚಿಆ3್‌? ಎಂಬುದರ ಅಪಲಿಖಿತ 

|  ವಿರಬಹುದೇ? [ಈಚ್ಚ್ಯು (ಆ ಈ) * ಎಜಿ] 

ಈಜಾಟಿ "ಈಸಾಟಿ' ನೋ. 

| ಈಜಾಡಿಸು (ಕ್ರಿ). ಈಜುವಂತೆ ಮಾಡು (ಕಿ). 

[ಈಜಾಡು (ಆ ಈಸಾಡು) + -ಇಸ್ಕು] 


ಈಜಾಡು 


ಈಜಾಡು "ಈಸಾಡು ' ನೋ. | 
ಈಜಿ (ನಾ). ಒಂದು ಮರ; ಬಾಚಣಿಗೆಯನ್ನು ಮಾಡುವ ಮರ: | 
ಈಜಿಗಿಡ. . . ಬಾಚಣಿಗೆಮರ (ನೈಳಿಗಿ. ೬೪-೧೩೦೦).  [?) i | 
ಈಜಿಮುಳ್ಳು (ನಾ). ಒಂದು ಗಿಡದ ಹೆಸರು: ಕೊಮ್ಮೆ, ಗನಿಜಲೆ, | , 
ಈಜಿಮುಳ್ಳು, ಕೊಂಬೆ, ನಲ್ಲಗನ್ನೆ (ಮೈಔಗಿ ೧೫-೨೭೧). 5; 
[ಈಜಿ * ಮುಳ್ಳು (ಆ ಮುಳ್ಳ್‌)) | 
ಈಜಿಸು "ಈಸಿಸು' ನೋ. ; 
ಈಜು "ಈಸ್ಟು' ನೋ. | 
ಈಜ್ಯು "ಈಸ್ಮು' ನೋ. 
ಈಜು "ಈಸ್ಕು' ನೋ. 
ಈಜುಗಾಯಿ "ಈಸುಗಾಯಿ? ನೋ. 
ಈಜುಬುರುಡೆ (ನಾ). ಈಜುವಾಗ ಮುಳುಗದಂತೆ ಕಟ್ಟ ಕೊಳ್ಳುವ | 
ಒಣಗಿದ ಸೋರೆಕಾಯಿ (ಕಿ). [ಈಜು (೮ ಈಸು) + ಹ] 
ಈಜುರೆಕ್ಕೆ (ನಾ). ಈಜಲು ಸಹಾಯವಾದ ರೆಕ್ಕೆ: ಒಂದು ಜಾತಿಯ 
ರಸ ಬೆನ್ನ ಬಳಿಯ ಈಜುರೆಕ್ಕೆ (5೩11. ಇಂಕನಿ). 
[ಈಜ್ಜು (ಎ ಹ 1) * ರೆಕ್ಕೆ (ಆ ಎಂಂಕೆ)] 
ಈಜ್ಯೆ (ನಾ). ಪೂಜೆ; ಅರ್ಚನೆ : «ಅಹ? ತೂ ್ರಿಜಾಲಕ್ಷಣಮಪ್ಪವು ಈಜ್ಮೆ 
ಯುಮೆಂಬುದು ೫ (ಶ್ರಾವಕಾ. ೧೬೧-೧೪) ; ಜೈನಗೃಹಸ್ಥರು ಈಜಿ, | 
ವಾರ್ತೆ, ದತ್ತಿ, ಸ್ವಾಧ್ಯಾಯ, ಸಂಯಮ್ಯ ತಪಗಳೆಂಬ CPSs, 
ನಿತ್ಯವೂ ಆಚರಿಸಬೇಕಾಗುತ ತ್ತದೆ (ಜೈ ನಪ. ೫೭೪). [ಆ ಸಂ. ಇ ಸ 
ಈಟ್‌ (ನಾ). (ಕರಾ). “ಸತ್ವ ಖ್‌ (ಬಾಳಿಗಿ. ಕೋಶ) ; ; ಅಸು ೫; 
(ಸಿರಿಕೋ) : ಎಲ್ಲ ಈ ಮಣ್ಣಿನ ಗುಣ, ಬಹಳ ಈಟ್‌ ಉಂಟು ಈ | | 
ಮಣ್ಣಿನಲ್ಲಿ ಬರೇ ಮಣ್ಣು ಕೆದರಿ, ಬೀಜ ಬಿತ್ತಿದ್ದಕ್ಕೆ ಇಷ್ಟಾಗಿದೆ (ಬಾಳಿಗಿ. 
೮೧). [+ ಶುಳು. ಈಟ್‌ ಎ ಗೊಬ್ಬರ] ಸೆ 
ಈಟಿಂಗಿ (ನಾ). ಇಟ್ಟಿಮರ (8). [7] 2 
ಈಟ "ಇಟ್ಟಿ ನೋ. | 
ಈಟಗಣೆ (ನಾ). ಭರ್ಜಿಯ ಕೋಲು: “ಇಟ್ಟ - ಈಟೀಗಣೆ, ಬಾಲೆ” | | 
(ಗಂಗಾಮ. ೩೩). (ಈಟ (ಆ ಇಟ್ಟ) + ಗಣೆ] 
ಈಟು, (ನಾ). ಕುಡಿಯುವಿಕೆ; ಕುಡಿತ: ಊಟದೊಳ್‌ ಮಿಗಹದಲಿ 
ವೈದ್ಮನಲಿ ಕುಡಿನೀರಿನೀಟನಲಿ ಬಾಣಸಿನ ಮನೆಗಳಲಿ ವ್ಯವಹಾರದಾಟ |30 | 
ನೋಟಂಗಳಲಿ ಬೇಸರಂ ಮಾಡದಿರು ಎಚ್ಚರಿಕೆಯಿರಲಿ (ತುರಂಗ. 
[ಆ ಈಂಟು] | 
ಈಟ್ಟು (ನಾ). ಸಮಾನ; ಈಡು (?) : ಈಟಾದ ಗೆಣೆಯರ ಕೂಟಾ| 
ದರೂ ಪೋಗಿ ತಿವಿದಾಟನಾ ಪಡಿಪಾಟಾನಾ (ಕರ್ಣಾಕಾ. ೧೭). [2] | 
ಈಟ್ಟು (ನಾ). ಹೊಡೆತ; ತಾಗುವಿಕೆ (9): ಕೀಣಂಕಾಸುತನ ಸ 
ಳೋಟಗಳನೀಟುಗಳನೇನೆಂಬೆ ಸುಭಟರನ್ನಾಟದವು (ಪರಶು. ೩೦-೪). | | 


110, 


| 
i 
| 
| 
| 
| 
(| 


| 
1 
H 


೯೨-೩೯). 


[ಆ ಈಡು (ಆ ಇಡ್ಕು)) 
ಈಟ್ಮು "ಇಷ್ಟು? ನೋ. 
ಈಡ "ಈಡ್ಗೆ? ನೋ. 
ಈಡಳಿ (ಕ್ರಿ). ಜೋಡಿಯಿಲ್ಲವಾಗು; ಜೊತೆಯಿಲ್ಲವಾಗು (?): 
ಈಡಳಿದ ನೃಗ್ರೋಧಪತ್ರವ ನೋಡಿ ಮನದಲಿ ವಂದನೆಯ ತಾ ಮಾಡು | 
ತಿಹನು (ಕುಚೇಲೋ. ೪೬-೯). ([ಈಡ್ಯು * ಅಳಿ, (ಆ ಅಟಿ) 
ಈಡಾಡಿಸು (ಕ್ರಿ). ಎಸೆಯುವಂತೆ ಮಾಡು ; ಬಿಸುಡುವಂತೆ ಮಾಡು : 
ವಿಸವೃಶ್ಷಮದಂ ಕಡಿದು ಕಳೆಯಿಮೆಂದು ಕಡಿದೀಡಾಡಿಸಿ (ಧರ್ಮಾಮೃ. 
ಅರಿ ಹಿಮಕೂಟನನಡಗಿಸಿ ಜಾಜಿಯ ಬಿರುದನೀಡಾಡಿಸಿ | 45 
ನಗುತ, (ಕಂನವಿ. ೯-೭). ( ಈಡಾಡು + -ಇಸ್ಕು] 


| 
| 
| 
| 
| 
| 
| 
| 


೧೨-೨೦೪) ; 


೮೨೯ 


ಈಡಿಅ8 


' ಈಡಾಡು (ಕ್ರಿ). ೧. (ಪ್ರಮಾದದಿಂದಾಗಲಿ ಆವೇಶದಿಂದಾಗಲಿ) 


ಕಿತ್ತುಒಗೆ; ಚೆಲ್ಲಾಡು; ತೂರಾಡು: “ಈಡಾಡು - ಪ್ರಮಾದ 
ತ್ಮಜನೇ” (ಶಮಧಾ)7 `'ಕೊಂಡಾರುಮುಜಾಯದಂತಿರೆ ತಕೋ 
ಸತ [ಪಾಠಾಂ. ಡಿಸಿಡದೊರ್‌] (ವಡ್ಡಾರಾ. ೬೩-೧೩) ; ಬಿಸುಟಿಂ ಬಿಲ್ಲನ 
ದೇವುದೆಂದು ಕಡುಪಿಂದೀಡಾಡಿ (ಪಂಪಭಾ. ೧೦-೧೨೩) ; ಕೋಲಗುರು 
ವಿನ ಮರಣವಾರ್ತಾ ಕಾಲಸರ್ಪನ ತಂದು ಸಂಜಯ ಹೇಳಿಗೆಯನೀಡಾಡಿ 
ದನು ಧೃತರಾಷ್ಟ್ರನಿದಿರಿನಲಿ (ಕುವ್ಯಾಕ. ೧-೧). ೨. ಕಳೆ; ಹೋಗಲಾ 


ಡಿಸು; ನೀಗು: ಈಶ್ವರನನ್ನು ಬೇಡಿದರೆ ಎಲ್ಲ ಅಡಚಣೆಗಳನ್ನು 
ಆತ ಈಡಾಡುತ್ತಾನೆ (ರೂಢಿ). ೩. ವಿಸರ್ಜಿಸು. [ಈಡ್ಕು + ಆಡು] 
' ಈಡಿ (ನಾ). ಹೆಂಡ; ಮದ್ಯ (4). (ದೇ. ॥ ತಮಿ. ಈಬಂ)] 


' ಈಡಿಗ, ಇಳಿಗ್ಗ ಈಳಿಗ (ನಾ). ೧. ಹೆಂಡ ತೆಗೆಯುವವನು, 


೨-ಮಾರುವವನು. ೨. ಒಂದು ಜಾತಿ: ಮೊಣಕಾಲು ಈಡಿಗ, ಕಣ 
ಕಾಲು ಸಮ್ಮಗಾರ... ಹದಿನೆಂಟು ಜಾತಿ (ವಚಶಾ. 1, ೩೬೨). ಇಳಿಗ : 
೧. (ಎಸಮೈ, ೩೪೫ ೧). ಈಳಿಗೆ: ೧. ಈಡಿಗನಿಗೆ ಈಳಿಗನೆಂದೇ 
ಕರೆಯುತ್ತಾರೆ (ರೂಢಿ). 

[ಈಡಿ + -ಗ್ಗ.! ಶಮಿ. ಮಲ. ಈಟವ, ಈಟುವ ; ತೆಲು. ಈಡಿಗ, 
ಈಂಡ್ರ] 


' ಈಡಿಗಿತಿ "ಈಡಿಗಿತ್ತಿ' ನೋ. 


| ಈಡಿಗಿತ್ತಿ, ಈಡಿಗಿತಿ (ನಾ). ಈಡಿಗ ಜಾತಿಯ ಹೆಂಗಸು (ಜಾನಕೋ. 
೧೮). ಈಡಿಗಿತಿ (8). [ಈಡಿಗ -ಇತ್ತಿ. / ತೆಲು. ಈಂಡ್ರದಿ] 

ಈಡಿಗ್ಗೌಡ (ನಾ). ಈಡಿಗರ ಜಾತಿಗೆ ಸೇರಿದ ಗೌಡ : ನಾಡಪ್ರಜೆಗಳಲ್ಲಿ 
ಗಂಗಡಿಕಾರಗೌಡ, ಈಡಿಗ್ಗಾಡ, ಉಪ್ಪಾರಗೌಡ, ಕುಡೇಸಾಲು ಒಕ್ಕಲಿಗ, 
ಬೆಳ್ಳಾಳು ಒಕ್ಕಲಿಗ, ಸಪ್ಪೇ (ಮಾಂಸವರ್ಜಿತ) ಒಕ್ಕಲಿಗ - ಮುಂತಾದ 
ಒಳಭೇದಗಳಿದ್ದು ವು (ಹುಟ್ಟಹ. ೨೩). [ಈಡಿಗ + ಗೌಡ (< ಗಾಮುಂಡ)] 

ಈಡಿತ (ಗು). ಹೊಗಳಲ್ಪಟ್ಟ ; ಪ್ರಶಂಸಿಸಲ್ಪಟ್ಟ ; ಸ್ತುತ್ಯವಾದ : 
ಮಾಡಿಸಿದೆನಾನೆ ಸಾಲೆಯನೀಡಿತ ದಸ್ತಿ ಪ್ರಿಯಾವನೀಶನವೋಲ್‌ (ಎಇ. 1೪, 
೬೪-೧೦; 945) ; ದಂಪತಿಪ್ರಸರಮೆ ನಾಡೆಮೂಡಿಮುಟುಗಾಡುವು 
ದೀಡಿತಭೋ ಗಭೂಮಿಯೊಳ್‌ (ಚಂದ್ರ [ಸಂ.) 

ಈಡಿರಿ "ಈಡಿಜಾ' ನೋ. 

ಈಡಿಲಂ, ಈಡಿರಿ (ಕ್ರಿ). ೧. ಕೊಂಬಿನಿಂದ ಉಜ್ಜು ; ಬಲವಾಗಿ ತಿವಿ; 
ಹೊಡೆ: ಈಡಿಜಕಿ - ಶೃಂಗಸಂಕರ್ಷಣೇ (ಕೊಂಬಿನಿಂದ ಉಜ್ಜು, 
ಚಿಮ್ಮು) ? (ಶಮಧಾ); ಮೃಗಾ ವಳಿ ಕೋಡ ಶೀಂಟಿಗೀಡಿಜಿವುದು 
(ಚಂದ್ರಪು. ೧೧-೨೦) ; ದರಿಯಂ ದಂತಾಗ್ರದಿಂದೀಡಿಜಕಿದು ಕೆಡಪುತಂ 
(ಗಿರಿಕ. ೧-೧೧೨) ; ಮೊನೆಗಣೆಗಳೀಡೀಜಿಿದವು ರಥಾಗ್ರದಲಿ (ಕುವ್ಯಾಗ. 
೨-೨೯); ಈಡಿಜಿದನಂಬಿನಿಂ ಪಾರ್ಥನ ವರೂೊೂಥಮಂ (ಜೈ ಮಿಭಾ. 
೧೪-೧೨). ೨. ಕಿಕ್ಕಿರಿ; ನಿಬಿಡವಾಗು; ಸಾಂದ್ರವಾಗು: ಕೋಪಂ... 
ನಿಟಿಲೇಕ್ಷಣದೊಳ್‌ ಕೂಡೆ ಬೆಳೆಬೆಳೆದು ಸುಳಿಸುಳಿದೀಡಿಜರಿದೊಳಗೊಳಗೆ 
ಘಂಳುಘುಳಿಸಿ (ಗಿರಿಕ. ೮-೪೬); ಕಂಬನಿಗಳಾಲಿಯೊಳೀಡಿಜಕಿದು ಸೋರಿ 
ದವು ಸೊಂಪಡಗಿತು ಮುಖಾಂಬುಜದ (ಕುವ್ಯಾಕ. ೧೪-೧೦) ; ಹೂಡಿದ 
ಬಂಡಿಗಳೊಳಗೆ ಪಿರಂಗಿಗಳೀಡಿಜರಿದಗಣಿತವಾಗಿ ಕೂಡೆ ಖಾನನ ದಂಡಿನೊಳ 
ಗೈದಿ ಬರುವ ನಿರೂಢಿಯನೇನ ಬಣ್ಣಿಸುವೆ (ಕಂನವಿ. ೧೧-೩೫); ಈಡಿಟೀವ 
ಪುಳಕದಲಿ ಮುನಿಗಳ ನೋಡಿ ಕರಗಳ ಮುಗಿದು (ಉ ತ್ತರಾ. ೧-೩೪). 
೩. ವ್ಯಾಪಿಸು; ತುಂಬು; ತೀವು: ಲಗ್ಗೆಯಬ್ಬರನೀಡಿಅಾದುದು ದಿಗಂತ 
ವನು (ಕುವ್ಯಾ ಆ. ೧೫-೪೩) ; ಆಡಿದಳು ಪರಿವಾರಗಣ ಸಹಿತೀಡಿಜವ 
ತೃಪ್ತಿಯಲಿ (ನಿಭಾಗ. ೫-೬-೩೪) ; ಈಡಿಜಕಿವ ಸಂತೋಸಷರಸ ತುಳುಳಾಡೆ 
ನಾರದನ ಭೃದಲಿ ನಲಿನಲಿದಾಡುತಿರ್ದನು (ಉತ್ತರಾ. ೧೩-೪೮), 


ಪು. ೩-೩೭). 


'ಈಡ್ಕು ೮೩೦ 
೪. [ಗಣಿತ] ಗುಣಿಸು: ವರ್ತಿಸು, ವರ್ಗಿಸು, ಈಡಿಲಯೊತ್ತರದಿಂ | 
ಸೆಳೆದು ಸೆಂದುವೋಜಿಯ ಗುಣಿಸೈ ಮತ್ತಂ ಕಾದಿಸು ಪೂಜಿಸು ಉತ್ತಮದಿಂ| | 
ಪೇಟ್‌ ಮೊದಲ ಗುಣಕಾರಂಗಳ್‌ (ವ್ಯವಹಾ. ೧೦-೧೧). ಈಡಿರಿ: | 

೩. ತಂಪಿನಿಂದೀಡಿಅಿದು ತುಳ್ಳುತಿಹ ಕೊಳಗಳಿಂ (ಪರ ಶು. ೨೧-೨೮); 
ಈಡಿರಿವ ಹರುಷದಲಿ ತೇಜೋವತಿಯನೊಳಪೊಕ್ಕು (ಅಂಬಿಕಾ. ೮-೧೫). | sl 
ಈಡಿಬ್‌ದಾಡು - ಎಳೆದಾಡು ; ತಿವಿದಾಡು : ದರಿಗೊಂಡೀಡಿಜ | 
ದಾಡುತುಂ ಕೊಣಕುತುಂ ಬಾರುತ್ತುಂ (ಜ ಗವಿ. ೪-೨೫) ; ಕುಚಾಗ್ರ | 
ದೊಳ್‌ ಪೊರಳ್ದು ಹಾರಮನೀಡಿಆಿದಾಡಿ ಹೀರ್ದು ಬಾಯ್ದೆಜಕೆಯಂ ' 
(ಸೂಕ್ತಿಸು. ೪-೪೨) ; ಹಾಜುವ ಸಲಗನೀಡಿಟ್‌ [ಪಾಠಾಂ. ನಳ್ಳಿಲ್‌]ದಾಸು | i 
ತಿರ್ದುವು ಹಿಂಡುಹಿಂಡಿನಲಿ (ಕುವ್ಯಾಅ. ೧೭-೩೭). [ಈಡು + ಇಲ] i10! 
ಈಡು; (ನಾ). ೧. ಬಾಣದ ಅಥವಾ ಗುಂಡಿನ ಪ್ರಯೋಗ; ಹೊಡೆತ; | | 
ಎಸೆತ: ದೀರ್ಫಕ್ಕೆ- ಈಡು, ಬೀಡು, ಸೂಡು (ಶಮದ. ೨೧೩ ಪ್ರಯೋ) ; 
ನೋಡದ ಪೆಣ್ಗಳನಜಕಿಯೆ ಹೆಣ್ಗಳ ಕಣ್ಣಿನೀಡಿಗೆ ಗಂಜಕಿಯಾದೊಡಿವನ | 
ಕೂ ಡಾ ಗ ಮನದನುಭವರತಿಯೊಳಗೋಲಾಡದ ನಾರಿಯರುಂಟಿ| ! 
(ಕಂನವಿ. ೯-೧೩೫) ; ತನ್ನ ಈಡಿಗೆ ಬಂಟ್ರಿಪ್ಪ ಹಿಗ್ಗಿ ಹಾರಾಡಿದ (ಕುಡಿಕೂ. 1 
| 


೩೫೦) ; ಕಾಡಿನಲ್ಲಿ ಹೊಡೆದ ಈಡಿನ ಸದ್ದು ಪಟೀಲ ಸಿದ್ದಪ್ಪನವರ 
ಕಿವಿಯ ಮೇಲೆ ಬಿದ್ದಿತ್ತು (ಮಗಮಾಂ. ೨೭) ; ಒಂದು ಈಡಿಗೆ ಸಾಕಾಗು | 
ವಷ್ಟು ಮದ್ದು ಇದೆ (ರೂಢಿ). ೨. ಹೊಡೆಯಬೇಕಾದ ವಸ್ತು ; ಗುರಿ | 
ಯಿಡಬೇಕಾದ ವಸ್ತು; ಗುರಿ; ಲಕ್ಷ್ಯ: ಬೇಡನಂತೀಡಿಂಗೆವಂದು 
ಬಿಲ್ಲಾಜನಂತೆ ಬಿಟ್ಟೀಆಂಗೆವಂದು (ಧರ್ಮಾಮೃ. ೩-೬೭). &. ಒಂದು |20 
ಸಲ ಇಡುವಿಕೆ, --ಇಟ್ಟಪದಾರ್ಥ ; ಒಬ್ಬೆ: ನೀಡಗಲದ ಗಗನದ 
ನಟ್ಟನಡುವೆ ಮುಚ್ಚೋಡಿಯ ನಿಡುಚೀಲದಂತೆ ಕೊಡಿ ಗಾಳಿಗಳು ಮೂ | 
ಹುವದಜಕೊಳು ತುಂಬಿದೀಡಿನಂತಿಹುವಾಜು ವಸ್ತು (ಭರಚ. ೬೭-೬೯). 
೪. ಕಾರಣ; ಉದ್ದೇಶ: ನಾನು ಇಲ್ಲಿಗೆ ಬಂದಿರುವುದು ಗುಣವಂತ 
ನನ್ನು ಹುಡುಕಿಕೊಂಡು. ಪ್ರತಾಪ ಕುಮಾರಿಯನ್ನು ಹೊತ್ತುಕೊಂಡು |25 
ಹೋದನಲ್ಲಾ ಅದರ ಈಡನ್ನು ಕೇಳುವುದಕ್ಕೆ (ಆರ್ಯಕ. ೬). 
೫. ಇಕ್ಕಟ್ಟು ; ಪೊದೆ : ಕಿಡಿಗಣ್ಣ ತೆಆಯದಂದದೊಳುಜಕಿ ಮುದ್ರಿಸಿ 
ಜಡೆಯಾಡಿನೊಳಿದ್ದ ಹೆಜಿಕೆಯ ಬಿಡಿಸುವಂದದಿ... ಪುಸ್ಪಂಗಳ ಮುಡಿಸಿದ 
ಶಿವನ ಮಸ್ತಕದಿ (ಮೋಹತ. ೨೧-೨೯). ೬. ಹೊಣೆ; ಜಾಮಿನು ; | 
ಒತ್ತೆ; ಈಡು ಇಟ್ಟಿರೆ ನಾಡು ನಂಬುವುದು (ಗಾದೆ). ೩, ಲೇ ಪ; |50 
ಬಳಿಯುವಿಕೆ: ಬೇಡಿಕೊಳ್ಳುತ ಕಾಲ್ವಿಡಿದಿರಬೇಕೊಂದೀಡಿನಿಂದವ | 
ಸೋತು ನಿನಗೆ (ಕುರಾ ಸಾಂ. ೨೫-೬೧). ಲೆ. ಉಪಾಯ ; ಹಾದಿ; | 
ಮಾರ್ಗ: ತನುವಿನಿಂದ ಕಂಡನೆಂದಡೆ ರೂಪಿನ ಜಡ... ಘನದಿಂದಿರು | | 
ತ್ರಿಹೆನೆಂದಡೆ ನಿರಾಳದ ಬಯಲು ಇದನಆ್‌ದೆ ಅಜುವಿನ ಈಡೆನ ಗೆ 
(ಮೊ ಳಿ ಮಾ. ೯೮-೩೮೮). ೯. ಮರಗೆಲಸ ಮಾಡುವಾಗ ಉಳಿ 55 
ಯಾಗಲಿ ಗರಗಸವಾಗಲಿ ನೆಲಕ್ಕೆ ತಾಗದಂತೆ ಮರದ ತುಂಡನ್ನು| : 
ಎತ್ತರಿಸಲು ಅಡಿಗೆ ಕೊಡುವ ಆನಿಕೆ. i 
ಈಡಾಗು - ಗುರಿಯಾಗು; ತುತ್ತಾಗು; ಬಲಿಯಾಗು:| | 
ತ್ರಿಜಗಾಧೀಶ್ವರನೊಳ್‌ ಮನೋಜಕಲಹಂದಾಳ್ವಗ್ನಿಗೀಡಾದ (ಸೋಮೇಶ. | | 
೪೫) ; ತಾಜಿತಂತಃಕೆರಣ ಕಾಮನ ಕೂರುಗಣೆಗೀಡಾಯ್ತು (ಕುವ್ಯಾವಿ. | 
| 


ಒರಿಇ. ೨-೧೬). ಈಡಿನಹಣ - ಆಧಾರಮಾಡಿಕೊಂಡು ಸಾಲವಾಗಿ 

ಕೊಟ್ಟ ಹೆಣ: ಈಡಿನ ಹಣಕ್ಕೆ ಅಡವಿನ ಭೂಮಿ ಹರಾಜಾದರೆ ಅದನ್ನೇ | i 
ಅವರು ಕೊಳ್ಳುವವರು (ಕರುಕ. ೬). ಈಡುಮಾಡು -೧. ಗುರಿ| | 
ಮಾಡು ; ಒಳಪಡಿಸು: ತನ್ನಂಗದಲ್ಲಿ ಅದ ಲಿಂಗದೇಹಿಯ ಮುಂದಕ್ಕೆ | | 
ಭವಿಸಂಗಕ್ಕೆ ಈಡುಮಾಡುವ ವ್ರತಭಂಗಿತವ ಕಂಡು (ಏಲೇಶ್ವ. ೭೧) ; |45| 


ಭುಜಂಗರ ಂ ಮದನಬಾಣಕ್ಕ್ರೀಡುಮಾಡುತ್ತೆ (ಚಿಕ್ಕದೇ. ೧೨೭); 


ಈಡ್ಕು 


ನಮ್ಮ ತಂದೆಯನ್ನೂ ನನ್ನನ್ನೂ ಈ ದುರವಸ್ಥೆಗೆ ಈಡುಮಾಡಿದ ರಾಜ 
ಒಡೆಯರಿಗೆ ತಕ್ಕ ಶಾಸ್ತ್ರಿ ಮಾಡಿದ್ದಲ್ಲದೆ ನನ್ನ ಅಂತರಾತ್ಮವು ತೃಪ್ತಿ 
ಹೊಂದುವುದಿಲ್ಲ (ಶ್ರಿ € ರಾಯ. ೧೨೭). ೨. ಅಧೀನಪಡಿಸು; ವಶ 
ವಡಿಸು : ಬಾಲೆಯೊಡಲ ಸಂತಾಪವ ತಟ್ಟನೆ ತೇದು... ನೆಟ್ಟಿನೆ 
ತನಗೀಡ(ಡು] ಮಾಡೆಂದು (ಮೋಹತ. ೧೦-೧೮). 

[< ಇಡ್ಕು. / ತಮಿ. ಮಲ. ತೆಲು. ಈಡು) 


| ಈಡ್ಕು (ನಾ). ೧. ಒಂದಾಗುವಿಕೆ ; ಒಕ್ಕೂಟ; ಸೇರುವೆ (8). 


೨.ಸರಿ; ಸಮಾನ; ಸಾಮ್ಯ ; ಹೊಂದಿಕೆ: ಸರ್ವಾಂಗಲಿಂಗಿಗೆ ಬೇಜಕ 
ಐದು ಸ್ಥಾನದಲ್ಲಿ ಅರ್ನ್ಪಿತನ ಮಾಡಬೇ ಕೆಂಬುದಿಲ್ಲ ಇಸ್ಟಕ್ಕೂ 
ಪ್ರಾಣಕ್ಕೂ ಕಟ್ಟದ ಈಡ ನೋಡಯ್ಯಾ (ನೋಳಿಮಾ. ೬೯-೨೭೭); 
ಸುಪರ್ಣಂಗೀಡೆ ಕಾಕಾಳಿ (ಸೋಮೇಶ. ೧೦) ; ನಾಡಾಡಿಯಂತೆಯೇ 
ಮಾಡಿಬಿಟ್ಟರು ಇವಗೆ ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ (ಪುರಂದ. 
೧-೨೧೫-೧೬) ; ತನ್ನ ಭಾಗ್ಯಕೆ ಮೇದಿನಿಯೊಳೀಡಿಲ್ಲವೆಂದು (ರ ತ್ನ್ನಾಕ. 
೧೯) ; ಆ ಹೆಣ್ಣಿಗೂ ಆ ಗಂಡಿಗೂ ಈಡೇ ಇಲ್ಲ (ಮಾಮರಾ. ೧೩೬); 
ಈ ಹಳ್ಳ ಆ ಕಳ್ಳಗೆ ಈಡೇ (ಗಾಜಿ). ೩. ಅವಕಾಶ; ಆಸ್ಪದ: 
ನಿರ್ಧನಿಕರು ನಡೆನುಡಿಗಳಿಂದ ತಾಕುಸೋಂಕು ಬರಲಾಗಿ ಒಳಹೊಟಗು 
ಎಂಬ ಸಂದೇಹಕ್ಕೆ ಈಡನಿಕ್ಕಿ ಕಂಡರೆ ನಡೆಯದೆ ಬಂದರೆ ಕರೆಯದೆ 
ಇಪ್ಪವರ ನೋಡಾ (ಏಲೇಶ್ವ. ೪೦) ೪. ಗಾತ್ರ; ತೋರ; ದಪ್ಪ: 
ಫಳವೊಳಗೆ ಕೊಳೆತು ಹೊಜಗೆ ಈಡಾದರೆ ಮೆಲುವರಿಗೆ ಅಡಹೆ (ಸುಂಕಬಂ. 
೫೯); ಈ ಮರದ ಕಾಯಿ ತುಂಬ ಈಡಾಗಿದೆ (ರೂಢಿ). ೫, ಸಮೃದ್ಧಿ ; 
ಹೆಚ್ಚು; ಪುಸ್ಟಿ : ಕೊಕ್ಕ ಈಡಾಗಿದೆ (8) ; ಹಳೆಯ ಅಕ್ಕಿಯ ಅನ್ನ 
ಈಡಾಗುತ್ತದೆ (ರೂಢಿ). ೬. ತಡೆದುಕೊಳ್ಳಲು ಸಮರ್ಥವಾದುದು; 
ಪ್ರತಿಭಟಿಸಲು ಶಕ್ತವಾದುದು: ಎನ್ನ ಬಲ್ಲಿದತನಕ್ಕೆ ನೀನೀಡಲ್ಲ 
ವೆಂದನಾ ಕುವರನಾ ವೃದ್ಧನ (ಸೌಂದಪು. ೪-೩೯) ; ರೂಢಿಸಿದೀ ದ್ವಿರದವ 
ಕೊಂದಗೆ ಮಲ್ಲರೀಡೆಯೆಂಡೆಲ್ಲರುಲಿಯಲು (ನೇಮಿಸಂ. ೧೬-೧೦೮) ; ಕದಾ 
ತಿನ್ನುವವನಿಗೆ ಹಪ್ಪಳ ಈಡೆ ? (ಗಾದೆ). 

ಈಡಾಗು - ೧. ಸಮನಾಗು ; ಸಾಕಾಗು; ಸಾಲು: ಕೀಣಿದಾಗಿ 
ರ್ದೊಡದೇನುಪಾಯಪರನೊರ್ವಂ ಕೋಟಗೀಡಕ್ಕು (ಸೋಮೇಶ. ೭೬); 
ಯಾವ ಹಣವೂ ಈಡಾಗಲೊಬ್ಲದು (ಚಿಟ್ಟಿ ಹೊ. ೫೯). ೨, ಆಸ್ಪದವಾಗು; 
ಆಶ್ರಯವಾಗು: ಎಲೆ ಮತ್ತ ನೀನಿಂತು ನಗೆಗೀಡಾದ ನುಡಿಗಳಂ 
ನುಡಿಯುತ್ತಂ (ಕಾದಂಉ. ೫೭೬) ; ಒಳ್ಬಿಂಗೀಡಾದರುಣೋತ್ಸಲೋರು 
ಮುಕುಳೆಂಗಳೆವೋಲ್‌ (ಉದ್ಭಟಿ. ೧೦-೨೦). ಸ್ಕಿ. ತೊಡಗು; ಉದ್ಯೋ 
ಗಿಸು: ಆತಿಭಕ್ತಿಯೊಳಂತಲ್ಲಿ ಸುಖಸ್ಥಳಮುಂಟಾದಲ್ಲಿ ವಿರೂಪಾಕ್ಷಪೂಜೆ 
ಗೀಪಾಗಿರ್ಪಳ್‌ (ಗಿರಿಕ. ೩-೧೦೧); ಗುರುಚೂಡಾಮಣಿಯ ಸೇವೆಗೀಡಾಗಿ 
ಸುಖಮಿರ್ದಳು (ಕೊಟ್ಟೂ ಬ. ೧೫-೬೯). ಈಡುಜೋಡು- ಸರಿಸಮಾನ: 
ಮನೆವಾಳ್ತೆಯನು ಮಾಡುವುದವರ ಸ ಮ್ಮತ ದಿಂದ ಸತಿಯೊಳೆಗೀಡು 
ಜೋಡಿಲ್ಲೆನಿಸುವುದು (ಹದಿಬ. ೪-೧೩). ಈಡುಪಾಡು ಎ ಸೆರಿಯಾಗಿರು 
ವಿಕೆ; ಹೊಂದಾಣಿಕೆ (8). ಈಡುಮಾಡು - ಸರಿಹೊಂದಿಸು; 
ಪೂರೈಸು; ಒದಗಿಸು: ಆಗ ಅಪ್ಪ ಹ್ಯಾಂಗ ನಮಗೆಲ್ಲಾ ಈಡು 
ಮಾಡ್ತಿದ್ದೋ ಅಂತನಸ್ತದ (ತಿಡುಗು. ೨೩). 

(ದೇ. ॥ ತಮಿ. ಮಲ. ತುಳು. ತೆಲು. ಈಡು) 


: ಈಡ್ಕು (ನಾ). ಚಿತೆ: ಕಾಡಲ್ಲೆ ಸತ್ತವನ ಈಡೀಗೆ ಹಾಕದಿರಿ ಎಂದು 


ಕಾಗದ ಬರಸೀದ ಸುಪ್ವಿ ಅಡವೀಲಿ ಸತ್ತವನ ಈಡೀಗೆ ಹಾಕದಿರಿ ಎಂದು 
ಓಲೇಯ ಬರಸೀದ ಸುವ್ವಿ (ಜಗೀತೆ. ೧೦೭) ; ಹಾರುವರ ಹೆಣ್ಣು ಈಡೀಗೆ 
ಬೀಳುವಳು ನೋಡಾನ ಬಾಕೆ ಎಲೆ ಗೌರಿ (ಜಗೀತೆ. ೧೧೭). 

[?./ ತಮಿ. ಈಜು ಇ. ಅಂತ್ಯ] 


ಈಡು, ೮೩೧ ಈದಜೊರೆತು 


ಈಡು (ನಾ). ನೆಲೆ; ವಾಸಸ್ಥಾನ: ದುರ್ಗುಣಂಗಳ ಕೇಡು ಸೌಖ್ಯ 
ದೀಡು (ಚೀರಮ. ೨-೪); ಕಲ್ಮಾಣಪುರಕಖಳ ಸೌಭಾಗ್ಯಬೀಡು ಶಿವ 
ಧರ್ಮದೀಡು (ಷತಿಲ. ೪-೩೫) ; ಹಾಲು ಹಳ್ಳ ದೊಳೆನ್ನಾ ಮನೆಯುಂಟು 
ಅನಂತ ಶಾಲೆಯೊಳಗೆ ಈಡುವುಂಟು ಸಟಿಗಳಲ್ಲಾ (ಶ್ರೀಕೃಪಾ. ೬೩). [?] 


`ಹತ್ತು ದಿನದೆಡೆ ಸಂದಿನ ರಾತ್ರಿ ಘನ ಜೋಪಾನದೊಳೀಡೇಆಬೇಕೆಂದು 
ವನಜಾಕ್ಸಿ ಮಗ್ಗುಲಿಕ್ಟಿದಳು (ಮೋಹತ. ೪-೭೭). ಈಡೇರು : ವಿಜಯ 
ನಗರದ ಚಕ್ರಾಧೀಶನನ್ನು ಭೇಟಮಾಡಿ ಮುಂದೆ ಮಹಾಯಾತ್ರೆ ಹೊರಡ 
ಬೇಕೆಂದು ಸಂಕಲ್ಪಿಸಿದನು. ಅದೂ ಈಡೇರಲಿಲ್ಲ ( ಶ್ರೀರಾಮ.೧೨೮) ; ಬಹು 


ಈಡುಕಾರ "ಈಡುಗಾರ' ನೋ. 5, ದಿನದ ಬಯಕೆ ನಾಳೆ ಈಡೇರುತ್ತದೆ (ತೇಮೋಡ. ೮೬). [ಈಡು * ಏಜು] 
ಈಡುಗಡಿ (ಕ್ರಿ). ಬುಡಮುಟ್ಟಿ ಕಡಿ; ಪೂರ್ತಿ ಕತ್ತರಿಸು: ಆರ; | ಈಡೊಡ್ಡಣೆ (ನಾ). ಚಿತೆಯನ್ನು ಒಡ್ಡುವಿಕೆ : ಆರೂಢತೆಯ ಮಾಡ್ಕ 
ನೃಪರಂ ತಡಂಗಡಿದು ಬೇಲಿಯನಿಕ್ಕಿ ಪಟುಪ್ರತಾಪವರ್ಬ್ಬಿರೆ ತಳಕಾಡ | ವರು ಬತ ದ್ರಭೂಮಿಯೊಳಿಳುಹಿ ಇಂಧನವಿಧಾನಗೈವ ಈಡೊಡ್ಡ ಸ, 
ನೀಡುಗಡಿದಳುಕು£ಳ್ಳು 3೬ ಸುಟ್ಟು ತುರಂಗದಂಥಿ) ಸಂಚರಣದಿನುತ್ತು | ಸಮಯದೊಳು (ಸಿಂಗಿರಾ. ೫-೨೦). [ಈಡ್ಕು + ಒಡ್ಡಣೆ] 
(ಎಕ. 1೪, ನಾಗಮಂ. ೩೨-೨೪; 1150). [ಈಡು * ಕಡಿ] ಈಡೊರಸು (ಕ್ರಿ). (ಕೊಂಬಿನಿಂದ) ಚೆನ್ನಾಗಿ ತಿಕ್ಕು, ಒರಸು: 


ಈಡುಗಾಣು (ಕ್ರಿ). ಸಮಾನರನ್ನು ಕಾಣು: ರೂಢಿಯೊಳಗಿನ್ನೀಡು "| ಮೈಯ ತೀನ್‌ ಮಸೆದೊಡೆ ಕೋಡೊಳೀಡೊರಸಿ [ಪಾಠಾಂ. ಳಿಟ್ಟೊರಸಿ] 
ಗಾಣದ ನಾಡಸತಿಯೊಳ್ಳೂಡಿ (ಕುಮಾನಿ. ೩೦). ನೀರ್ಗೆಳಸಿರ್ದೊಡೆ ತಂದು ನೀರನೂಡಿಸಿ (ಚಂದ್ರವು. ೫-೬೪). 
[ಈಡು + ಕಾಣು (ಆ ಕಾಣ್‌) [ಈಡು + ಒರಸ್ಕು] 
ಈಡುಗಾಯಿ, (ನಾ). ದಪ್ಪವಾದ ಕಾಯಿ: ಆ ಮರದ ತುಂಬಾ ಈಡು | | ಈತ್ಯ "ಇದು? ಪರಾ 
ಗಾಯಿಗಳೇ ತುಂಬಿವೆ (ರೂಢಿ). [ಈಡ್ಕು * ಕಾಯ್ಕಿ (ಆ ಕಾಯ್ಕ್‌)] | | ಈೌತ್ಯ (ನಾ). ಕೊಡುವಿಕೆ; ದಾನ: ಈತಂ, ಈತಂಗಳ್‌; ಈತಂ, 
ಈಡುಗಾಯ್ಕಿ."ಇಡುಗಾಯ್‌' ನೋ. 15; [ಈ * -ತ್ಯ) 
ಈಡುಗಾರ, ಈಡುಕಾರ (ನಾ). ಗುರಿಗೆ ಸರಿಯಾಗಿ ಹೊಡೆಯುವುದ 
ರಲ್ಲಿ ಗಟ್ಟಿಗನಾದವನು: ಅವನು ಒಳ್ಳೆಯ ಈಡುಗಾರನೂ ಹೌದು. 
ಅವನಿಟ್ಟ ಗುರಿ ತಪ್ಪದು ಎಂದು ಹಳ್ಳಿಯವರಿಗೆಲ್ಲ ತಿಳಿದುಹೋಗಿತ್ತು 
(ಕಾನೂರು. ೧೬) ; ಹುಲಿ ಈಡುಗಾರ ಐತುವನ್ನು ಕಬಳಿಸಿತ್ತು (ನಡೆದಾ. 1, 
೧೨೨೯). ಈಡುಕಾರೆ (ಜಾನಕೋ.೧೮). [ ಈಡ್ಕು + -ಕಾರ (£-ಕಾಅ)] |20 
ಈಡುಗೂರು (ನಾ). ಒಂದು ಊರಿನ ಹೆಸರು: ಹರಿಯ ಮಾರ್ಕೊ 
ಳುವ ದಳವ ಬೆಂಕೊಳುವ ಈಡುಗೂರ ದೇವೀಲಬುಧವರಪ್ರಸಾದ (ಎಕ. 
೫11, ಕಿಸಟೂ. ೧೦೪-೨೦ ; 1190). [?] 
ಈಡೈ, ಈಡ (ನಾ). ದೇಹದ ಬಲಭಾಗದಲ್ಲಿರುವ ಒಂದು ನಾಡಿ: 
ಈಡೆ ನಿಂಗಳ ವರಸುಷುಮ್ನಾನಾಡಿಗಳು ಬಲಿದು (ಪ್ರಭುಲೀ. ೨೧-೧೬); 
ಈಡೆ ಪಿಂಗಳಗಳೆನಿಪೆರಡು ನಾಡಿಯ ತುದಿಯೊಳಾಡುತ್ತಲಿರ್ದು (ಕೈಕವ. 
೨-೩). ಈಡ: ಈಡ ಪಿಂಗಳ ಎರಡು ಜೋಡಿಸಿ ಸುಷುಮ್ನೆ ನೋಡಿ ಅದೆ 


ಈವುದು (ಶಬ್ದಾನು. ೫೫೩ ಪ್ರಯೋ ; ೫೭೯ ವ್ಯಾಖ್ಯಾ). 
ಈತ್ಕೆ "ಈಂತ' ನೋ. 
ಈತ (ಆ). ೧. ಮುಕ್ತಾಯ ; ಪೂರ್ತಿ. ೨. ಕಾರಣ ಮುಂತಾದ 
| ಅರ್ಥಗಳಲ್ಲಿ ಬಳಸುವ ಅವ್ಯಯ : “ಕಡೆಯುಂ ಕಾರಣಮಾತಿಯಕ್ಕು” 
| - (ನಾನಾರ. ೧೩೯). [ಆ ಸಂ. ಇತಿ] 
| ಈತ್ಕಿ (ನಾ). - ಈತಿಬಾಥೆ: 'ಅವರ ಆಶ್ರಮದ ಸಮಾಪಕ್ಕೆ ಹೋಗಲು, 
ಈತಿ, ಭೀತಿ, ತ್ರಿವಿಧ ತಾಪ, ದುರ್ಧರ, ಗ್ರಹದೆಶೆ ಇವುಗಳಿಂದ ಹೀಡಿತ 
ರಾದ ಪ್ರಜೆಗಳು. . - ಸುರಾಜ್ಯ ದಲ್ಲಿ ಹೋಗಿ ಸುಖಿಗಳಾಗುವಂತೆ ಭರತನ 
ಸ್ಥಿತಿಯಾಯಿತು (ತುಳಸಿ. ಜಾ (ಸಂ.] 
ಈತಿಬಾಧೆ (ನಾ). ತೊಂದರೆ; ಬಾಧೆ: ಈತಿಬಾಧೆಯನ್ನು ಹೋಗಲಾ 
25 ಡಿಸವುದಕ್ಕೂ ನಿರಿ ಫ್ಸ ವಾಗಿ ರಾಜಕಾರ್ಯಗಳು ನಡೆಯುವುದಕ್ಕೂ 
ತಕ್ಕಂತೆ ಆಲೋಚಿಸಿ ಅಪ್ಪಣೆ ಕೊಡಿಸಿದ ವ್ಯವಸ್ಥೆಯಿಂದ (ಮಹಾವಂ. 11, 
೩೮); ಆ ನೆನಪು ಆತನಿಗೆ ನೀಡುತ್ತಿದ್ದುದೆಲ್ಲ ಈತಿಬಾಧೆಯ ನರಳಾಟ 


ಲ್ಲ ಡಿಯ ನನ್ದಿ... 


ನೆನಲು ಕೊಯ್ವನು ಮೂಗು ಕೂಡಲಸಂಗಮದೇವಯ್ಯನು (ಸಿದ್ಧ ಪು. (ಏಕಾಂಗಿ ೮೮). P ಅತಿವೃಷ್ಟಿ, ಅ ನಾವೃಸ್ಟಿ, ಇಲಿ ಹೆಗ್ಗಣಗಳ 

೩೪-೫). [ಆ ಸಂ. ಇಡಾ] ಕಾಟ, ಮಿಡತೆಗಳ ಹಾವಳ್ಳಿ, ಗಿಳಿಗಳ ಹಾವಳಿ, ರಾಜರದಂಡ 
ಈಡ್ಕೆ (ನಾ). ಸ್ತೋತ್ರ; ಹೊಗಳಿಕೆ. [ಸಂ. ಈಡಾ) 30, ಯಾತ್ರೆ ಎಂಬ ಆರು ಈತಿಬಾಥೆಗಳು ಪ್ರಸಿದ್ಧವಾದುವು. 
ಈಡೇರಿಸು "ಈಡೇಅಸು' ನೋ. [ಈತಿ + ಬಾಧೆ] 


ಈಡೇಳು (ಕ್ರಿ). ಗುರಿಯ ಕಡೆ ಹಾರು; ಗುಂಡುಹಾರು: ಬರ್ಬುದು| | ಈದ್‌ಮಿಲಾದ್‌ (ನಾ). ಮಾಲಾದ್‌ ಹಬ್ಬ. 
ಪಸಿದ ಪುಲಿ, ಮುಂದೆ ಕೊರ್ನಿಡೆರೆಯಂ ಕಂಡದಂ ಕೊಳ್ವಲಂಪಿಂದೆ [+ ಅರ, ಈದ್‌ ಮಿಲಾದ್‌] 
ಹೊಂಚಿ ಮುಂಬರಿಯುತಿರಲೀಡೇಳುವುದು ಕೋವಿ (ಶ್ರೀರಾಮಾ .|35| ಈದ "ಈನ್ಸ್‌' ಪ 
೩೧೧-೨೮೫). [ಈಡು * ಏಳು (ಆ ಏಖ್‌)] i | ಈದಲೆ (ನಾ). ಇತ್ತ; ಈಕಡೆ: ಆದಲೆ ನೀರ್‌ ಗುಂಡಿತ್ತೇಂದೀದಲೆ 
ಈಡೇಲಸು, ಈಡೇರಿಸು (ಕ್ರಿ). ಕೈಗೂಡಿಸು; ನೆರವೇರಿಸು; | ಯೊಳೆ ನಿಂದು (ಸಂಸಭಾ. ೫-೬೨). [ಈ (೮ ಇದು) * -ತಲೈ] 
ಪೂರೈಸು; ನಡಸು : ಇಬ್ಬರ ಲೇಸನೀಡೇಜಸಿಸಬೇಕೆಂದು ಗರ್ಭದೆ ಸನ. | ದು "ಇದು? ನೋ. 
ಚಾಚಿದನು (ಮೋಹತ. ೩೧-೫೮); ಶರೆಣಾಗತಕೊಳಗವಗುಣಗಳಂ ನೋಡ | | ಈದು "ಈನ್‌' ಸರಾ 
ದೀಡೇಅಸುವ ದೃಢನೊಪ್ಪುವ ಪರಿಜನಂಗಳೊಳಮಳ ದಯೆ (ಚಿಬಪು. | 40 ಈದೊರೆತು (ಗು). ಇಂಥ; ಈರೀತಿಯ, ಈಪ್ರಕಾರದ; 
೮-೧೬) ; ಈಡೇರಿಸು : ದೊರೆಯ ಅಜ್ಞೆ ಎಷ್ಟೇ ಅಪ್ರಿಯವಾಗಿದ್ದರೂ ಈ ಸಮಾನದ : ಚಾಗಳ£ದ3 ನನ್ನಿಯ ಬೀರದನ್ನಮಾದೊರೆತೆನೆ ಬಣ್ಣಿಸ 
ಅದನ್ನು ಈಡೇರಿಸುವುದು ತನ್ನ ಕರ್ತವ್ಯವೆಂದು ಅವನು ಬಗೆದ (ಹಾಹುತ್ತ. ಲೈೈಜಕೆವರಾರಳವಂ ಚಲದಂಕಕಾಜನ (ಎಕ. 11, ೧೩೩-೨೯; 982) ; ಈ 
೪೫). (ಈಡೇಜು + -ಇಸ್ಕು] ದೊರೆತು ಶೌರ್ಯಗುಣೋನ್ನತಿ ನಾಗದೇವನ (ಸೌಇಇ. x1-, ೫೨-೧೬ ; 
ಕಈಡೇಯಿ, ಈಡೇರು (ಕ್ರಿ). ಕೈಗೂಡು;ನೆರವೇರು; ಪೂರ್ಣ 1007) ; ಸುಧಾಂಶುಲೇಖೆ ಕರ್ಪೂರಶಲಾಕೆ ನೇತ್ರಸುಖದಾಯಕಮಿಾ 
ವಾಗು; ಸಫಲವಾಗು : ಮಧುರೇಶಂ ಕಡುದಿಟ್ಟನಾಗಲು ಬಳಿಕ್ಕ್ರೀಡೇ|45,  ದೊರೆತಲ್ಲವೀಕೆ ಶೃಂಗಾರಸಮುದ್ರಮಂ ಕಡೆಯೆ ಹೃದ್ಭವನುದ್ಭವೆಯಾದಳ್‌ 
ಜನಿತೇ ದ್ಯ್ಯಾರಕಾಸದನಂ ವಾರ್ಧಿಯ ಕೂಡದೇ (ಸೋಮೇಶ. ೩೭); (ಪಂರಾಮಾ. ೯-೮೨). (ಕ್ಮ. (೮ ಇದು) + ದೊರೆತು) 


ಈಡೇರು "ಈಡೇಟು' ನೋ. po (ನಾ). (ಮುಸಲ್ಮಾನರ) ಹಬ್ಬ. . [- ಅಕ. ಈದ್‌] 
( 
| 


ಈದೊರೆಯ 


ಈದೊರೆಯ (ನಾ). ಇಂಥವನು : ಈದೊರೆಯನೆಂದು ತೋಜಲ್‌ [ಈ 


ಮೇದಿನಿಯೊಳಗಾತನಲ್ಲದಿಲ್ಲೆನೆ (ಯಶೋಚ. ೨-೩೭). 
[ಈದೊರೆತು + -ಅ್ಯ) 
ಈನ್‌, ಈ, ಈನು, ಈಯ್ಯು (ಕ್ರಿ). ಈಂದ, ಈದ, (ಭೂತಕ್ಕ) ; 
ಈಂದು, ಈದು (ಭೂತನ್ಯೂ). ೧. (ಪ್ರಾಣಿಗಳು) ಮರಿಹಾಕು; 
ಪ್ರಸವಿಸು; (ಮನುಷ್ಯರ ವಿಷಯದಲ್ಲಿ ವ್ಯಂಗ್ಯವಾಗಿ) ಹೆರು: 
* ಈನ್‌ - ತಿರ್ಯಕ್ಟ್ರೈ ಸವೇ ? (ಶಮಧಾ) ; ಶರಸಂಧಾನದ ಬೇಗಮಂಬು 
ಗಳನಂಬೀಂಬಂತೆ (ಪಂಪಭಾ. ೧೧-೪೦); ಈಂದಿರ್ದ ಗೋವು ಮಾಸಂ 
ತಿಂದೊಡೆ ಕಲಸಿಕ್ಳುಗೆ ಸೂಸಲಂ ಬೆಲ್ಲಮುಮಂ (ಲೋಕೋಪ. ೯-೧೯೩) ; 
ಅಂಬಂಬಂ ಬಿಡೆ ಕಾಜುತಿರ್ಪ ತೆಜನಾಯ್ತಂಬಂಬನೀಂಬಂತುಟಾಯ್ತು 
(ಜಗವಿ. ೬೭-೭೯) ; ಆಗಸಮೀಂದಂತೆಯುಂ (ಕಬ್ಬಿಕಾ. ೨೫೭) ; ಈಂದ 
ಪುಲಿಯಾವೊಲಿರ್ದಳ್‌ (ಶಮದ. ೧೧೮ ಪ್ರಯೋ). ಈ : ೧. ನಚ್ಚಿ ದೆಮ್ಮೆ 
ಕೋಣನನೀದತ್ತೆಂಬಂತೆ ಮಾಡಿದ (ಧರ್ಮಾಮೃ. ೨-೧೦೩) ; ಕಣಕಿವ 
ಕಾನುಧೇನುವೊಂದು ಕಲುವನೀದು ಕಟಿಯದೆ ಹೋಯಿತ್ತು ( ಸಗಬೊ, 
೪೧); ಬಗೆಯಲರಿದಿದು ಗರ್ಭ ಬಲಿಯದೆ ಹಗಲನೀದುದೊ ರಾತ್ರಿ ಕುಡಿ 
ಕುಡಿದುಗುಳುತಿರ್ದುವು ತಿಮಿರವನು ಕರದೀಪ್ತಿಳಾಳಿಗಳು (ಕುವ್ಕಾದ್ರೋ. 
೧೫-೩೪) ; ಗಗಸಮೀದುದೊ ನೆಲಂ ಚೆಸಲೆಯಾದುದೊ (ಚಿಬಪು. 
೪೭-೩೩). ಈನು : ೧. ಹುಟ್ಟುಬಂಜೆಯ ಮಗನೊಬ್ಬ ಈನದೆಮ್ಮೆಯ 
ಗಿಣ್ಣ ಬೇಡಿದನು (ಅವಚಂ. ೧೮೪-೮೨೭) ; ನಮ್ಮ ಪಾಲಿಗಿದುವೇ ಸುರ 
ಧೇನು ಎರಡೇ ದಿನ ಈನುವುದಿನ್ನೇನು (ಗಣೇಶ. ೭೬-೧೮). ಈಯ್ಕು: 
೧. ಎತ್ತೀಯಿತೆಂದೊಡೆ ಮೂಲೆಯಲಿ ಕಟ್ಟಸುವುದೆಂಬನ ಚಾಳಿಯೇತಕೆ 
(ಬಸಪು. ೨೮-೩೫) ; ಈಯ್ಯದೆಯಿರುವ ಕಡಸು (ಸೌಗಂಧಿ. ೨೮೩-೬); 
ನಿನ್ನೆ ಮಧ್ಯರಾತ್ರಿಯ ಸುಮಾರಕ್ಕೆ ಅದು ಈಯಿತು (ಮುಂಬಯಿ. ೪-೫೨); 
ಕೋಣ ಈಯಿತು ಎಂದರೆ ಕೊಟ್ಟಗೆಯಲ್ಲಿ ಕಟ್ಟು ಎಂದನಂತೆ (ಗಾದೆ). 
೨. ಫಲಕೊಡು : ಹಚ್ಚಿದ ವರ್ಷಕ್ಕೆ ಬಾಳೆ ಈಯುತ್ತದೆ (ಮುಂಬಯಿ. 
೨-೪೬). 
[ದೇ. ॥ ತಮಿ. ಮಲ. ಈನ್‌ ; ತೆಲು. ಈನು ; ಪರ್ಜಿ. ಈನ್‌ ಎ 
ಬೀಜ ಮೊಳೆಯುವುದು] 
ಈಸಿಸು, ಈಯಿಸ್ಕು (ಕ್ರಿ). ೧. (ಪ್ರಾಣಿಗಳ) ಪ್ರಸವಕ್ಕೆ ಸಹಾಯ 
ಮಾಡು : ದಯವಿಟ್ಟು ನಮ್ಮ ಎಮ್ಮೆಯನ್ನು ಈನಿಸಿಕೊಡಿ (ರೂಢಿ). 
೨. ಒದಗಿಸು: ರಿಪುಬಲದ ಸಂಭ್ರಮವೀನಿಸುತ್ತಿದೆ ಕಂಗಳಲಿ [ಪಾಠಾಂ 
ಳಿಗೆ] ಕಾಹುರದ ಕೌತುಕವ (ತೊರರಾ . ೬-೨೦-೫೩). ಈಯಿಸ್ಕು : 
೨. (ಕಿ). [ಈನ್‌ + -ಇಸ್ಯು) 
ಈನು "ಈನ್‌' ನೋ. 
ಈಪರಿ (ನಾ). ಈರೀತಿ; ಈತರಹೆ; ಹೀಗೆ: ಆದುದೀಪರಿ... 
ಹಯಸಪ್ತತಂತು ನಿರಂತರಾಯದಲಿ (ತೊರರಾ. ೧-೭-೫೩) ; ಈಪರಿಯ 
ಸೊಬಗಾವ ದೇವರಲಿ ನಾ ಕಾಣೆ (ಪುರಂದ ೨-೧೬೪ ಪ). 
[ಈ್ಯ (ಆ ಇದು) * ಪರಿ] 
ಈಪಾಟ (ಗು). ೧. ಇಷ್ಟು; ಇಷ್ಟೊಂದು; ತುಂಬ: ಈಪೌಜ ಕಣ್ಣಿನಿಂದ 
ನೋಡಲಾರಿಗೆ ಶಕ್ಕಮಾಪರಿಯ ರೌದ್ರರಸವನ್ನೆಂತು ಸಹಿಸಬಹುದೀಪಾಟ 
ಯಶ್ವಗಳ ವೇಗದೊಳ್ಳೇಲೆಂತುಧೈರ್ಯದಿಂ (ವರ್ಷವ. ೩-೫೬) ; ಈಪಾಟ 
ಹಣ್ಣು ಎಲ್ಲಿಯೂ ನಾನು ನೋಡಿಲ್ಲ (ರೂಢಿ). ೨. ಈ ರೀತಿ; ಹೀಗೆ: 
ನಾವೀಪಾಟ ಸುಖಕೆ ಸಿಕ್ಕುವುದು ಗೋಪರ ನಡೆ (ಭರಡ. ೧೯-೫). 
[ತ್ಯ (ಆ ಇದು) * ಪಾಟ]. 
ಈಪಿ (ನಾ). ೧. ನೊಣಗಳ ಹಿಕ್ಕೆ (8). ೨. ಹೇನಿನ ಮೊಟ್ಟಿ (8). 
(ದೇ. ಶಮಿ, ಈರ್ಪಿ; ತೆಲು, ಈಸಿ] 


೮ಒ೨ 


ಈಯಿಸ್ಕು 


ಪೊಟ್ಟು, ಇವತ್ತು, ಇವೊತ್ತು, ಈವತ್ತು, ಈವೊತ್ತು, 
ಈಹೊತ್ತು (ನಾ). ಇಂದು; ಈದಿನ: ಪ್ರತಿಜ್ಞೆಯಂ ನೆರಪಿದೆ 
ಒಳ್ಳಿತ್ತಾಯ್ತಾ ಪೊಟ್ಟು ಪೊಲ್ಲದು (ವಡ್ಡಾರಾ, ೧೬-೨೦) ; ನಿನಗೀಪೊಲ್ಬ 
ಜಕೊಳಿತ್ತ ಬರ್ಪದಟಿನಿಂತಾರಿತ್ತರ್‌ (ಪಂಪಭಾ. ೩-೩೪). ಇವತ್ತು : 
ಇದೇನು ನಾಳೆ ಬರುತ್ತೇನೆಂದನನು ಇವತ್ತೇ ಬಂದುಬಿಟ್ಟೆ (ರಾಮಾನೆ. 
೧೦೭). ಇವೊತ್ತು: ಇವೊತ್ತು ಅದರ ಬೆಲೆ . . , ಹೆಚ್ಚಾಗಿ (ಆಕಾಶ. ೬); 
ಪತ್ರ ಉದ್ದವಾಯ್ತೇನೋ. ಸಾಕು ಇವೊತ್ತಿಗೆ (ಸುವಸಂ. ೧೬). 
ಈವತ್ತು: ಈವತ್ತು ಕಾಲೇಜಿಲ್ಲವೇ ? (ನರಾತೆ. ೭೭). ಈವೊತ್ತು : 
ಈವೊತ್ತಿನ ಈ ಭಾವನೆ:. .ಸಾಕ್ಷಿಯಾಗಿದೆ( ಭಾರದ. ೩೦೦). ಈಹೊತ್ತು: 
ಹೊಸಮಸೆಯಡಾಯ್ದ್ಡದ ಸಾಲಸಂದಣಿಯ ಸದರವೀಹೊತ್ತೆ ನುತ ಗೆಲವಿನ 
” ಕುದುಕುಳಿಗಳುರವಣಿಸೆ (ಕುವ್ಯಾದ್ರೋ. ೧೦-೩೦). 
[ತ್ಯ (ಆ ಇದು) * ಪೊಟ್ಟು] 
ಈಪ್ಪತ್ತು "ಇರ್ಪತ್ತು' ನೋ. 
ಈಪ್ಸಿತ (ಗು). ೧. ಆಸೆಪಟ್ಟ, ಬಯಸಿದ; ಬೇಡಿದ: ಮದೀಪ್ಪಿತ 
ತಪಮುಮಿಂದೆಯ್ದಿತ್ತು (ವಿಷ್ಣು ಪು. ೩-೧೩೫). (ನಾ). ೨. ಆಸೆ; 
ಬಯಕೆ: “ಇಚ್ಛೆ ಕಾಂಕ್ಷೆ ಸ್ಪೃಹೆ ಆಶಂಸೆ ರುಚಿ ಕಾಮ ವಾಂಛೆ 
ಯಾಪ್ಸಿತಮೆನಲು ಬಯಕೆ” (ಮಂಗರಾ. ೧೨೮-೧೧) ; ನಿನಗೆ ವೈಭವ 
` ಬೇಕು, ವಿಲಾಸಬೇಕು, ಮನಸ್ಸಿನ ನೂರೆಂಟು ಈಖ್ಸಿತಗಳಿಗೆ ಸಂತೃಪ್ತಿ 
ಬೇಕು (ಶನಿಸಂ. ೨೪೬). [ಸಂ.] 
20| ಈಷ್ಸಿತಾರ್ಥ (ನಾ). ಬಯಸಿದ ವಸ್ತು, ದ್ರವ್ಯ: ನೃಪಂ ವನಜಳ 
ಕೇಳಿ ನಿಮಿತ್ತದಿನರ್ಥಿಗೀಪ್ಸಿತಾರ್ಥಮಸಿತ್ತಂ (ಚಂ ದ್ರಪು. ೭-೧೫೨); 
. ಈಪ್ಸಿತಾರ್ಥವನೀವುತಿಹ... ಕಲ್ಪಲತೆಯಂತೆ (ಪ್ರಭುಲೀ. ೯-೫). 
[ಈಪ್ಸಿತ + ಅರ್ಥ) 
ಈಪ್ಸಿಸು (ಕ್ರಿ). ಬಯಸು; ಆಸೆಪಡು: ವಿಷಯಾಭಿಲಾಸೆಯ ಬಿಸಿಲ 
ಹೊಳೆಯೊಳಗಾಡಲೆಂದೀಪ್ಸಿಸಿ ಪರಿಭ್ರಮಿಸುವನು ಮಾಯಾಮೂಢನುತಿ 
(ನಿಭಾಗ. ೫-೮-೫). [ಈಪ್ಸೆ * -ಇಸ್ಮು] 
ಈಪ್ಸೆ (ನಾ). ಆಸೆ; ಬಯಕೆ: ಪಡೆಗುಮವರ್‌ ನಿರೆಂತರಂ ಮತ್ತಸಾದ 
ದಿಂದೀಪ್ಸೆಗಳಂ (ವಿಷ್ಣುಪು. ೫-೧-೧೦೦). [ಸಂ. ಈಪ್ಸಾ) 
ಈಮಿತಿ (ಅ). ೧. ಇಂದಿನವರೆಗೆ; ಇಲ್ಲಿಯವರಿಗೆ: ಈಮಿತಿಗೆ ಎಲ್ಲ 
ಲೆಕ್ಕವೂ ಚೊಕ್ಕಾಗಿದೆ (ರೂಢಿ). ೨. ಈ ದಿವಸ; ಈದಿನ: ಇವೂ 
ಅರ್ನಾಚೀನವಲ್ಲ. ಅವನಿಗೆ ಬೇಕು "ಈಮಿತಿ 'ಯ (೪೧-10-64) ವಸ್ತು 
ಗಳು (ದೇವದೂ. ೨೭೬). (ಈ್ಯ (ಆ ಇದು) * ಮಿ] 
ಈಯತೆ (ನಾ). (?) : ಈಯತದೊಳ್ಳೆದಿದೆಂದಾನಂದಗೊಳಲು ಸರಿರಾಯ 
ರಾಣ್ಯರ ಕಳುಹಿದಾಗ ಸಂಧ್ಯಾ ಕಾಲಕ್ರೀಯಕನುವಾದನು (ಜಿ ನ ಮು. 
೯-೩೫). 


[1] 

| ಈಯತ್ತೆ "ಇಯತ್ತೆ? ನೋ. 
| ಕೇಯಲು (ನಾ). ಈನುವ ಸ್ಥಿತಿ; ಕರು ಹಾಕುವುದು: ಹೆಣ್ಣು 
|  ತೋಳವು ಈಯಲಾದ ಕೂಡಲೆ ಅಡವಿಯೊಳಗೆ ಬೇಕೆ ಒತ್ತಟ್ಟಗೆ ಸ್ಥಳ 

ವನ್ನು ನೋಡಿ (ಮುಂಬಯಿ. ೩-೮೪). 

[ಈಯ್ಕೂ (ಆ ಈನ್‌) * -ಆಲು (೮ -ಅಲ್ಫ್‌)] 

ಈಯಿಸು, (ಕ್ರಿ). ಕೊಡಿಸು; ಕೊಡುವಂತೆ ಮಾಡು: ಈಯಿಸಿದಂ, 

ತೇಯಿಸಿದಂ (ಶಮದ. ೧೩೧ ಪ್ರಯೋ). 

ಈಯಿಸಿಳೊಳ್ಳು - ಈಸಿಕೊ; ತೆಗೆದುಕೊ : “ಸಂಪ್ರದಾನವೆಂದಾವು 

ದಾನೊಂದು ವಸ್ತುವನೀಯಿಸಿಕೊಂಬ [ಪಾಠಾಂ. ವಸ್ತುವನೀಸಿಕೊಂಬ] 

ಪಾತ್ರಂ (ಶಮದ. ೧೩೦ ವೃತ್ತಿ) ; ಓಲೆಯನ್ನೀಯಿಸಿಕೊಂಡು (ಬೆಟ್ಟಳ. 
[ಈ + -ಇಸ್ಕು] 


15 


25 


55 
| 
| 
1 
| 


45 
೭೭-೨೫). 


ಈಯಿಸ್ಕ್ಮು 
ಈಯಿಸ್ಯು "ಈನಿಸು? ನೋ. 
ಈಯ್ಕು "ಈ್ಯ' ನೋ. 

ಈಯ್ಯು "ಈನ್‌' ನೋ. 


ಈರ್‌, ಈರು (ಕ್ರಿ). ೧. ಎಳೆ; ಜಗ್ಗು ; ಸೆಳೆ. ೨. (ಹೇನಿನ ಮೊಟ್ಟಿ 


ಯನ್ನು) ಬಾಚು; ಸೀರು. "ಈರಣಿಗೆ' ಪರಾ. ಈರು, (ಕ). 
(ದೇ. 1 ತಮಿ. ಈರ್‌; ಮಲ. ಈರ್‌ - ಸೀರು; ತೆಲು. ಈರ್ಚು, 
ಈರುಚು - ಸೀರು, ಬಾಚು] 
ಈರ್‌, ಈರ್ಕು (ನಾ). ಹೇನಿನ ಮೊಟ್ಟಿ; ಸೀರು (8). ಈರ್ಕು: 
ಈರುದಲೆ? ಪರಾ 
(ದೇ. ॥ ತಮಿ. ಮಲ. ಈರ್‌ ; ತುಳು. ತೀರ್‌, ಸೀರ್‌ ; ಕೊಡ. 
ಚೀರಿ; ತೆಲು. ಈರು; ಕೋಲಾ. ಸೀರ್‌ ; ನಾಯ್ಕಿ. ಶೀರ್‌ ; ಗೊಂಡಿ. 
ಸೀರ್‌ ; ಕುನಿ. ಹೀರು; ಕುರುಖ್‌. ಚೀರ್‌] 
ಈರ್‌, "ಇರ್ಕ್‌' ನೋ. 
ಈರ್‌, ಈರ (ನಾ). ತೇವ ; ಒದ್ದೆ; ಹೆಸ. "ಈರುಳ್ಳಿ? ಪರಾ. ಈರ: 
"ಈರಪಲಸು' ಪರಾ. 
[ಆ ನೀರ್‌. / ತನಿ. ಈರ್‌, ಈರ; ಮಲ. ಈರ, ಈಖ; ತೆಲು. 
ಈಮಿರಿ] 
ಈರ "ಈರ್ಕ್‌' ನೋ. 
ಈರಡಿ (ನಾ). ೧. ಎರಡುಪಾದ, ಹೆಜ್ಜೆ: ನಡೆವುದೀರಡಿಯಿಂದೆ 
ಧರ್ಮಂಬಿಡದೆ ತದ್ವಾಪರನಿಕರಡೊಳ್‌ (ಬಸತ. ೨-೫). ೨. ಎರಡು 
ಅಡಿ. ೩. ಎರಡು ಪಾದಗಳುಳ್ಳ ಪ್ರಾಣಿ. 
ಈರಡಿಮಾಡು ಇ ಎರಡುಹೆಜ್ಜೆ ಮಾಡು : ಧರಣಿಯನು ಮೆಟ್ಟ 
ಈರಡಿಮಾಡಿದ ಕೊಲೆಗಡುಕನ (ಪುರಂದ. ೧-೧೦೧-೨); ಪೊಡನಿಯ 
ನೀರಡಿಮಾಡಿ ಜಡಜಭವಾಂಡ ಮೆ ಲ್ಭಾಗವ ಲೀಲೆಯಿಂದೊಡೆದ 
ಶ್ರಿವಿಕ್ರಮನೀತ (ಮೋಹತ. ೩೭-೨೬). [ಈರ್‌ (ಆ ಇರ್‌) + ಅಡಿ] 
ಈರಣ (ನಾ). ೧. ಚಲನ; ಅಲುಗಾಟ; ಅಲುಗಾಡಿಸುವಿಕೆ : 
ಮಲಯಸಮಿಾರಣೇರಣ ಚಲತ್ತರುಶಾಖೆಗಳ್‌ (ಆದಿಸು. ೧೧-೬೬). 
೨. ಚರ್ಮವಾದ್ಯಗಳಲ್ಲಿ ಒಂದು ಬಗೆ; ಮೃದಂಗ: ಸುತಿ, ಮಾರಿ, 
ಡೋಲು, ತಂಬಟಿ, ಈರಣ, ಡಕ್ಕೆ ... ಮದ್ದಳೆ ಮುಂತಪ್ಪ ಬದ್ದನಣಂ 
ಗಳ ಬೀಬಸರಂ (ಅದ್ಭುತ. ೩೨-೧೦). ೩. [ಜೈನ] ಜೈನಸಂನ್ಯಾಸಿಗಳ 
ಪರ್ಯಟನ ;, ಸಂಚಾರ; ಜೀವಹಿಂಸೆಯಾಗದಂತೆ ಮುಂದೆ 
ನಾಲ್ಕು ಮೊಳ ನೋಡಿ ನಡೆಯುವಿಕೆ : ಈರಣಮುಂ ಈರ್ಯೆಯುಂ 
ಯೋಗಗತಿಯುಂ ಎಂದೊಡೆ ಏಕಾರ್ಥಂ ತದ್ವಾರಕಮಪ್ಪ ಕರ್ಮಂ 
ಈರ್ಯಾಪಥಂ (ತತ್ತ್ವಪ್ರ. ೨೫೫). (ಸಂ. 
ಈರಣಿಗೆ (ನಾ). ಸೀರನ್ನು ಬಾಚಿ ತೆಗೆಯಲು ಉಪಯೋಗಿಸುವ 
ಉಪಕರಣ; ಸೀರಣಿಗೆ (ದಕ. 8). [ಈರ್‌ ಅಣಿಗೈ) 
ಈರಪಲಸು (ನಾ). ಹಸಿಯ, ಎಳೆಯ ಹಲಸಿನ ಕಾಯಿ ; ಹೊಸದಾ 
ಗಿರುವ (ಆಗತಾನೆ ಕಿತ್ತ) ಎಳೆಯ ಹಲಸಿನ ಕಾಯಿ: ಕತ್ತರಿಸಿ 
ದೀರಪಲಸಿನ ಕಾಯ ತುಪ್ಪದೊಳಗಿತ್ತು ತಾಳಿಸಿ (ಸೂ ಪ ಕಾ. ೫-೬೭); 
ಮೆತ್ತನುಕ್ಕರಿಸಿಕೊಂಡೀ [ಪಾಕಾಂ. ಡಿನಿ]ರಪಲಸಿನ ಕಾಯನೊತ್ತಿ ಹಿಳಿ 
ದದನು ಕದುಕಿಜದು ಕಿಜಕಿಆಿದಾಗಿ ಕತ್ತರಿಸಿ (ಸೂಪಶಾ. ೫-೬೩). 
[ಈರ (ಆ ಈರ್‌) * ಪಲಸು] 
ಈರಯ್ಯ, ಈರೈದು (ನಾ). ಎರಡು ಐದು; ಹತ್ತು: ಈರಯ್ದು, 
bee (ಭಾಷಾಭೂ. ೧೫೪ ಪ್ರಯೋ) ; ಕನ್ನಡ ಸಮಾಸ ಕ್ಕೆ 
ತೆಂಗಾಳಿ... ಇಮಾ ಮು ಈರೆಯ್ದು (ಶಮದ. ನ.೮೨ ಪ್ರ ಪ್ರಯೋ) ; ಅಯ್ದ 
ಕ್ಲಮನೀರಯ್ಯೆ ಲರ್ಗಳನಾರಯ್ದೊ ಲವಿಂ ಮೇಳಿಸುತ (ಉದ್ಭ ದೇ. ಜ್‌ 


5 


20 


30 


35 


40 


45 


ಈರಾಟಿಕೆ 


ಈರೈದು : ನಡುಗಣ್ಣ ಪಂಚಾಸ್ಕದೀಕ್ಕಿದು ಭುಜದ (ಸಿದ್ಧರಾ. ೨-೨೬) ; 
ತೋರ್ಪಿರೈದು ತಲೆಗಳ ಬೈತಿರಿಸಿ (ತೊ ರ ರಾ. ೩-೮-೧೩); ಈರೈದು 
ದಿಕ್ಕನು ಮೂಜುಲೋಕ ವನೊಂದೆಬಾರಿ ತುಂಬುವ ಫಘನಮಹಿಮ 
(ಭರಚ. ೨೬-೧೦೬). 
ಈರೈವರು - ಹೆತ್ತುಜನ: ಮತ್ತೆ ಶೂರನ ರಾಣಿ ಮಾಲಿಕೆ ಹೆತ್ತ 
ಳೀರೈವರನು ಸನ್ಮತಿಪುತ್ರರನು (ನಿಭಾಗ. ೯-೨೩-೫). 
[ಈರ್ಕ್‌ (೮ ಇರ್‌) + ಆಯ್ದು] 
ಈರಯ್ಲೂಭುಜ (ನಾ). ೧. ಹತ್ತು ತೋಳು: ನಡುಗಣ್ಣ ಪಂಚಾಸ್ಕ 
ದೀರೈದು ಭುಜದ (ಸಿದ್ಧರಾ. ೨-೨೬). ೨. ಹೆತ್ತುತೋಳುಗಳುಳ್ಳವನು; 
ಶಿವ (9). [ಈರಯ್ದು * ಭುಜ] 
ಈರಯುುಮೊಗೆ, ಈರೈದುಮೊಗ (ನಾ). ೧. ಹತ್ತು ಮುಖ. 
೨. ಹತ್ತು ಮುಖಗಳುಳ್ಳವನು ; ರಾವಣ. ಈರೈದುಮೊಗ : 
“ಹೆತ್ತುಮೋರೆಯವ ; ರಾವಣ” (ಗಂಗಾಮ. ೨೨). 
[ಈರಯ್ದು * ಮೊಗ] 
ಈರಯ್ಮೊಗ, ಈರೈಮೊಗ (ನಾ). - ಈರಯ್ದುಮೊಗ ೨. (೪). 
ಈರೈಮೊಗೆ : ರಕ್ಕೆ ಸರೊಳ್‌ ಸಂದ ಈಕೈಮೊಗಂ ರಾವಣಂ (ಅದ್ಭು ತ. 
೨೮-೨೩). [ಆ ಈರಯ್ದು + ಮೊಗ] 
ಈರರಿಲ್‌ (ನಾ). ಎರಡು ನಕ್ಷತ್ರ: ತಳೆದು ತೋರಮುತ್ತಿನ ಕುಂಡಲ 
ದ್ವಯವನು ಪ್ರಕಟಮೆನಲತ್ತಿತ್ತ ಮೂಡಿದೀರರಿಲ ಪಾರ್ವಿಕಚಂದ್ರನಂ 
ಧಿಕ್ಕರಿಸುವ ವದನನನರ್ಧವಿಕಸಿತ ಜಪಾಸುಮದ ಶೋಭೆಯಂ ಪಳಿವ 
ಚೆಂದುಟಿಯಂದಮುಳ್ಳವನನು (ಶೇಷರಾ. ೧೫೧-೨೨). 
[ಈರ್‌ (೮ ಇರ್‌) + ಅರಿಲ್‌ (೮ ಅಣ್‌ಲ್‌)] 
ಈರರೆ (ನಾ). ಎರಡು ಅರ್ಧ: ಅನಮ್ಮೂನ್ಮಿನೊನ್ನಿಯು ಕೊಟ್ಟಿ 
ಈರರೆಯುಂ ನಿನ್ನತು ಇತನೆ ಅಟ್‌ಪ್ಫೋನ್ಸಇ್ತ್‌ಮಹಾಪಾತಕಂ ಇತನೆ 
ಕಾವೋರ್‌ ಪಾಳತಲೆ ಮೇಗಣ (ಎಕ. 1೫, ಹೊಸಕೋ. ೧೨-೩ ; 900). 
[ಈರ್‌ (ಆ ಇರ್‌) + ಅಕ್ಕೆ] 
ಈರಲ್ಕು (ನಾ). ಚೀಕಲು; ಚೀಕು; ಮರದ ನೆರಳಿನಿಂದ ಬಿಸಿಲು 
ಬೀಳದೆ ಬೆಳೆ ಸರಿಯಾಗಿ ಬರದಿರುವಿಕೆ: ಈ ಮರದ ನೆರಳಿನಿಂದ 
ಹೊಲದ ಪೈರೆಲ್ಲಾ ಈರಲಾಯಿತು (ರೂಢಿ). (2) 
ಈರಲ್ಕು, ಈರಿಲು (ನಾ). ಮುಟ್ಟು ಅಥವಾ ಮೈಲಿಗೆಯ ಸೋಂಕಿ 
ನಿಂದ ಮಕ್ಕಳಿಗೆ ಏರುವ ಶೀತಭೇದಿ: ಮಗುವಿಗೆ ಈರಲಾಗಿದೆ 
(ರೂಢಿ). ಈರಿಲು: ಆ ಮಗುವಿಂಗೆ ಈರಿಲು ಗಾಳಿ ಭೂತ ಸೋಂಕಿ 
ತೆಂದು ಕಣಿಯರ ಭೇಷಜರ ಬೆಸಗೊಂಡು ಮಾಡುವ ಭಕ್ತಂಗೆ ಗುರುವಿಲ್ಲ 
ಲಿಂಗವಿಲ್ಲ ಜಂಗಮವಿಲ್ಲ (ಚೆನ್ನವ. ಕ. ೩೯೯). 
(ದೇ. 1 ತಮಿ. ಮಲ. ಈರಲ್‌' ಎ ಪಿತ್ತಜನಕಾಂಗ] 
ಈರಳ್ಳೆ (ನಾ). ಎರಡು. ಅಳ್ಳೆ, ಪಕ್ಕೆ: ಮಗಧಾಧೀಶನ ನೆತ್ತಿಯೊ 
ಳ್ಮುಣದ ಕೂರ್ವ್ವಾಳ್ಬೋಳನೀರಳ್ಳಿ ಬಿಟ್ಟಗೆಗೋದನ್ತಿರಲುರ್ಬ್ಬಿನಿಂದ 
ಸಬಳಂ ನೇಪಾಳನಾ ಬಾಯೊಳಾಯಗನವಡ್ಡಂ ನಿಲೆ ನಟ್ಟಕಟ್ಟದಲಗಾದಂ 
. ಸಮಸ್ತಮಂ ತಳೆದನುರ್ವ್ವೀಚಕ್ರಮಂ ವಿಕ್ರಮಂ (ಎಕ. ೫1, 
ದಾವಣ. ೩೫-೧೭ ; 1160) ; ಬಟ್ಟತ್ತಾದ ಬರಿಯುಮೊಳಪೊಕ್ಸೀರಳ್ಳಿಯುಂ 
ಬಿಗಿದ ಬೆನ್ನ ಬೀವುಂ (ಲೀಲಾವ. ೬-೧೯). 
[ಈರ್‌ (ಆ ಇರಾ) * ಆಳ್ವ] 
ಈರಾಟಕೆ (ನಾ). ಹೊಡೆದಾಟ; ಹೋರಾಟ: ತಮ್ಮ ಕೈಯಲ್ಲಿ 
ಒಂದೊಂದು ಗಿಡದ ಟೊಂಗೆಗಳನ್ನು ಹಿಡಿದು ಕಾಜಿಯ ಜನರೊಡನೆ 
ಈರಾಟಕೆಗೆ ನಿಂತರು (ಗೌರಾಂಗ. ೧೦೦). 
[< ಏಜಕಾಟಕೆ ?] 
53 


ಈರಾಯಿ 


ಈರಾಜು (ನಾ). ಎರಡು ಆರು; ಹನ್ನೆ ರಡು: ಆಜುಂಗುಣದೆಆಕಿವಟ್ಟೀ 
ರಾಜುಂ ಮಂಡಲದ ನಾಭಿ ಷಡ್ಚಲದ ಬಲಂ ಮೂಯಿಂ ಸಿದ್ಧಿ ಯ ನೆಲೆ ಇಲೆ 
(ಶಾಂತಿವು. ೨-೪೬); ಪೊಳಿನ ಫೊಸಪೊನ್ನ ನೀರಾಜುಸಾವಿರಮನುಜ್ವ ಛ 
ಹರ್ಷದಿಂ ತರಿಸಿ (ಸದ್ಮರಾ. ೫-೪೦); ಆ ನುಡಿಯಂ ತಾನುಂ ಕೇಳ್ದಾ 
ಭವಸೇನಂ ಸೋದರಮಾವನೊಳೆಂದಂ ನಾನೀರಾಜಂ ಬರಿಸ ಪರಿಯಂತಂ | 5 
ಪರದೇಶಕ್ಕೆಯ್ದಿ (ಜಯಕಾ. ೧೨-೫೭). 
[ಈರ್‌ (೮ ಇರ್‌) + ಆಜ್ಯು) 


ಈರಿ, "ಈರೆ? ನೋ. 
ಈರ್ಕಿ (ನಾ). ಬೇಲದ ಮರ: *ಈರಿಯೆನೆ ಬೇಲಂ” (ಮಂಗರಾ. 
೩೫-೧೫). [?) 10 


ಈರಿಣ (ನಾ). ೧. ಚೌಳುಭೂಮಿ; ಊಷರಕ್ಷೇತ್ರ :'“ ಈರಿಣಮೂಷರಂ 

ಸೌಕನುಳ್ಳನೆಲನಕ್ಕು'' (ಮಂಗರಾ. ೨೮-೨). ೨. ಮರುಭೂಮಿ. [ಸಂ.] 
ಈರಿತ (ಗು). ೧. ಹೇಳಲ್ಪಟ್ಟ; ಹೇಳಿದ. ೨. ಎಸೆಯಲ್ಪಟ್ಟ; 
ಟ್ಟಲ್ಪಟ್ಟ; ಕಳಿಸಲ್ಪಟ್ಟ. (ನಾ). ೩. ಹೇಳಿದ ಮಾತು: ಅನುರೂಪ 


ಮಾದುದಶರೀರಸಹೋಕ್ತಿಗೆ ನಾರದೇರಿತಂ (ಜಗವಿ. ೨-೫೧). 


15 


[ಸಂ.] | 


ಈರಿಪ (ನಾ). ಒಬ್ಬಾತನ ಹೆಸರು (?): ಮೆನ್ನಮರಸರ ಬಾಸಪೆಡೆ 
x xx ಈರಿಪನ್‌' ಅಟರೆ ೩ «೬ ಪೊಲವ ಮಾಡಿಸಿ (ಎಕ. ೫, ಶ್ರೀನಿವಾ. 
`೫೮-೧೦ ; 930). [?] 

ಈರಿರುಳು (ನಾ). ಎರಡು ರಾತ್ರಿ: ಕಾಮಶರಕೆ ಎದೆಗೊಡದಿರು' ದೇವರ | 20 
ಕೃಪೆಯಿದ್ದೊಡೆ ಚದುರನೀರಿರುಳಿಗಯ್ತ ಹನು (ಕಂನವಿ. ೯-೧೫೭). | 

[ಈರಾ (೮ ಇರ್‌) * ಇರುಳು (ಆ ಇರುಳ್‌)) 

ಈರಿಲು "ಈರಲ್ಲು? ನೋ. 

ಈರು, "ಈರ್ಕ್‌' ನೋ. 

ಈರ್ಕು "ಈರ್ಕ್‌' ನೋ. 

ಈರುಗಾರು (ನಾ). ಎರಡರಷ್ಟು ಆಯಾಸ (?) : ಐವೂರ ಹೊಲದಲ್ಲಿ 
ಕೆಟ್ಟಿಪಶುವನು ಆರೂರ ಹೊಕ್ಕು ಅಟಸಿಹೆನೆಂದು ಹೋದರೆ ಮೂಜ್‌ೇ 
ಮನೆಯಲ್ಲಿ ಈರುಗಾರಾಗಲಾಗಿ ಆಜಸಬಂದ ಅಯ್ಕ ಗಳು ಆಸತ್ತು 
ಹೋದರಲ್ಲಾ (ಸಿದ್ಧೇವ. ೩೭೧); “ಈರುಗಾರಾಗುವುದು ಎನಲು 
ವಶರಾಗುವುದು ೫ (ಸಿದ್ಧೇವ. ಟೀಕ). [ಈರ್ಕು (ಆ ಇರ್‌) + ಗಾರು] 

ಈರುದಲೆ (ನಾ). ಸೀರಿನಿಂದ ತುಂಬಿದ ತಲೆ"($). 

[ಈರ್ಯು (ಆ ಈರ್‌) + ತಲೈ] 

ಈರುಳ್ಳಿ (ನಾ). ಒಂದು ಬಗೆಯ ಗೆಡ್ಡೆ; ಉಳ್ಳಿಗೆಡ್ಡೆ ; ಪಲಾಂಡು : 
ಹುಳಿ ಮೂಲಂಗೀರುಳ್ಳಿ ತಿಂಬುವನೆ ಖೋಡಿ (ಪುರಂದ. ೨-೩೮-೩) ; ಕೆಂಪು 
ಮತ್ತು ಬಿಳಿಪು ಬಣ್ಣದ ಈರುಳ್ಳಿಯಿನೆ (ತರಬೆ. ೩೧); ಈರುಳ್ಳಿ ಮುಂತಾದ 
ವಾಸನೆಯ ವಸ್ತುಗಳು ಅವನಿಗೆ ಸೇರವು (ಪೈಗಂಬ. ೧೧೩). "ನೀರುಳ್ಳಿ > 
ಪರಾ. (ಈರ್‌ * ಉಳ್ಳಿ. 1 ತಮಿ. ಮಲ. ಈರುಳ್ಳಿ] 

ಈರೆ, ಈರಿ (ನಾ). ಪಿತ್ತಕೋಶ; ಗುಲ್ಮ (?) : ನೆಣದೊಟ್ಟದ ಪಾಕೆಯು 
ಮಾರೆಯುಂ ತುತ್ತಿ ನುಂಗಿ ಮಿದುಳಂ ತಣಿವಿಂ ಪುಳಿದೇಗುದೇಗುತ್ತು 
ಮಿರ್ಪುವದಜಕೊಳ್‌' ರಜನೀಚರಕೋಟಿಗಳ್‌' (ಕಾವ್ಯಾವ. ೮೨೫). ಈರ್ಮಿ: | 40] 
ಮಾಳವನಳ್ಳಿದುಳ್ಳಿ ಖಚನೀರಿಗೆ ಪಾಂಡ್ಕನ ಕಾಳಿಜಕ್ಕೆ ನೇಪಾಳನ ಬೆನ್ನ| | 
ಸೂಂಟಗೆಗೆ (ಎಕ. 1೪, ಹುಣಸೂ. ೧೩೭-೧೭ ; 1162) ; ಹಳೇಕಾಲದ | | 
ಲೊಡ್ಡು ಮರ ಅದು. ಮರ ಏರಿ, ಹರೆ ಮುರಿದು ಕೆಳಗೆ ಬಿದ್ದು, ಈರಿ ಒಡೆದು 
ಕೋಟಬೇಕು ; ಇಲ್ಲ, ಕೈಕಾಲು ಮುರಿದುಕೋಬೇಕು (ಬೆಳುಮ. ೧೭೩). 

[ದೇ. ॥ ತನಿ. ಮಲ, ಈರಲ ಎ ಪಿತ್ತಕೋಶ, ಗುಲ್ಮ ಮುಂತಾದ |48 

ಆಂಗ] 


33 


೮೩೪ 


ಈಕೈದುಮೊಗೆ 


ಈರೆಂಟು (ನಾ). ಎರಡು ಎಂಟು; ಹದಿನಾರು: ನರಮಾತಂಗ 
ತುರಂಗ ಸೈನೃಮಿದಿರಾಂತೀರೆಂಟು ಲಕ್ಕಂಬರಂ ಕರಗಿತ್ತೆನ್ನ ನಿಶಾತಹೇತಿ 
ಹತಿಯಿಂ (ಪಂಪಭಾ. ೧೨-೧೩೫) ; ಮಸ್ತಕಕೊಂದು ... ಈರೆಂಟುಂ 
ಭುಜಬಾಹುಕರದೊಳು ಚಾರುಶತಾಧ್ಯಂಗಳು ಪೇರುರದೊಳು 
(ದೀಳ್ಬಾಬೋ. ೧೧೩-೧೭); ಕಳೆಗಳೀರೆಂಟು ತುಂಬಿದ ಪೂರ್ಣಚಂದ್ರ 
ಮಂಡಲದಂತೆ (ಸಾಂದಪು. ೪-೬). [ಈರ್‌ (ಆ ಇರ್‌) + ಎಂಟು] 

ಈರೆರಡು (ನಾ). ಎರಡು ಎರಡು; ನಾಲ್ಕು: ಏಗಳ್‌ ಬಿಡದಾರ್‌ ಜಾನಿಸಿ 
ಸಂಸ್ಮರಿಪರವರ್ಗೀರೆರಡುಂ ಸಂಪದಮಂ ಧೂರ್ಜಟಿಯಾವಂ (ಉದ್ಭದೇ. 
೪-೪೮). [ಈರ್‌ (೮. ಇರ್‌ AE bid 

ಈರೆಲೆ (ನಾ). ಎರಡು ಎಲೆ. 1 ಈರೆಲೆವೋಗು' ಪ ಪರ 

(ಈರ್‌, (೮ ಇರ್‌) + ಎಲ್ಲೆ. / ತಮಿ. ಆ] 

ಈರೆಲೆವೋಗು (ಕ್ರಿ). (ಬೀಜ ಮೊಳೆಯಾಗಿ) ಎರಡು ಎಲೆ ಬಿಡು; 
ಎರಡೆಲೆಯಾಗು ; ಚಿಗುರು ; ಬೆಳೆ; ಅಭಿವೃದ್ಧಿ ಹೊಂದು : ಬಳಸುವ 
ಬೇಟದೊಳ್‌' ಮೊಳೆದ ಗೊಟ್ಟ ಯೊಳೀರೆಲೆವೋದ ಲುಂದಿನೊಳ್‌ ಬಳೆದ 

೬ « ಬೇಟವೆಂಬೆಳಲತೆ (ಆದಿಪು. ೧೨-೨೧) ; ಈರೆಲೆವೋದತನುವ ಕೇಳೀ 

ರಂಭಾಕಾಂಡಮೆನಿಪ ನಾಸಾವಂಶಂ ಭ್ರೂರೇಖಾಶಾಖೆಗಳಿಂ ರಾರಾಜಿಪು 
ದಬಲೆ ಮನುಜ ಕಂಠೀರವನಾ (ವರ್ಧಪು. ೪-೨೦). [ಈರೆಲೆ + ಪೋಗ್ಕು] 

ಈರೆಳೆ (ನಾ). (ನೆಯ್ಗೆಯಲ್ಲಿ) ಎರಡು ಎಳೆ ನೂಲುಗಳು : ತಾವಕೆ 
ಗಾವೊಳಾಗಿಸಿದ ಬಿಲ್ಲದಜೀರೆಳೆಯೇಟಂಸುತ್ತೆ ... ಗೆಂಟನೊಳಿಟ್ಟು ಪಾಜಕ 
ಪರ್‌ (ರಾಜಕೇ. ೨-೧೭). [ಈರ್‌ (ಇರ್‌) + ಎಳ್ಳೆ (ಆ ಎಟಕ್ಕಿ)] 

ಈರೆಟ್ಬಿತ್ತು (ನಾ). ಎರಡು ಎಪ್ಪತ್ತು ; ; ಬಂದುನೂರನಲವತ್ತು. : 
ಇದಾನ್ಕೊಳೆ ಈರೆಲ್ಬಿತ್ತಆುಳಂ lee ಕೆಯ್ವೊನಾ ವಿಶ್ತಿದಲ್ಲಿ ವೆಳೆ 
ಯಾದೆ ಕೆಡುಗೆ (ಎಕ. ೪11, ಶಿಕಾರಿ. ೧೫೪-೧೫ ; ಸು. 665). 

(ಈರ್‌ (ಆ ಇರ್‌) * ಎಟ್ಬಿತ್ತು 


251 ಈರೇಳು "ಈರೇಟ್‌? ನೋ. 


ಈರೇಯ್‌, ಈರೇಳು, ಈರೇಟು (ನಾ). ಎರಡು ಏಳು; ಹದಿನಾಲ್ಕು: 
ಈರೇಟ್ಮಹೀಭಾಗಮಂ ದೊರೆವೆತ್ತುತ್ತಮಭೋಗದೊಳ್‌ ತಣಿಪಿದಂ 
ಭೂಪೋತ್ತಮಂ (ಸಂಚತಂ. ೬-೧೨). ಈರೇಳು : ಸಂಗರದೊಳೀರೇಳು 
ಲೋಕದರಸುಗಳ ಸಪ್ಲಾಂಗಮಂ ಕೊಂಬ ನಿನ್ನ ನುಡಿಯ ತೊಡಕಿನ 
ಬೆಡಂಗಿನಿಂ ಸೋಲಿಸಿ (ಹಚಕಾ. ೧೧-೧೩) ; ಆವ ತಾಯಿಗೆ ಈರೇಳು ಜಗ 
ತೋಲಂದ (ಪುರಂದ.೧-೧೪೦-೪). ಈರೇಯಿ: ಗುಣಖ್ಯ್ಮಾ ಪನಕ್ಕೀರೇಟಿಂ 
ಭುವನಂಗಳೆಯ್ದವೆನಿಪಂ ಸಾಹಿತ್ಯವಿದ್ಯಾಧರಂ (ಮಲ್ಲಿಪು. ೨-೮೦). 
ಈಕೇಳುಭುವನ, ಈರೇಳುಲೋಕ - ಹದಿನಾಲ್ಕು ಲೋಕ. 
P ಭೂಲೋಕ, ಭುವರ್ಲೊೋಕ, ಸುವರ್ಲೋಕ, ಮಹರೊೋಕ, 
ಜನಲೋಕ, ತಪೋಲೋಕ, ಸತ್ಯಲೋಕ, ಪಾತಾಳ, ಮಹಾತಳ, 
ರಸಾತಳ, ತಳಾತಳ, ಸುತಳ, ವಿತಳ್ಕ ಅತಳೆ: ಕಾಂತಿಯಿಂ ಈರೇಳು 
ಭುವನಮಂ ಬೆಳಗುವ ದಿವ್ಕಸ್ವರೂಪನಂ ಕಂಡೆ (ಮಹಾದೇ. ೪೩-೧೩) ; 
ತಂದೆ ಕೇಳೀರೇಳುಲೋಕದ ತಂದೆಯಂ ಭಜಿಸದೆ... ನಿನ್ನೊಡಲಂ 
ಭವಾಳಿಗೆ ತಂದೆ (ಬಸಪು. ೩-೮೧). [ಈರ್‌ (ಆ ಇರ್‌) * ಏಲ್‌) 
ಈರೇಟು "ಈರೇಟ್‌' ನೋ. 


ಈರೇಲ್ಲಾಲ (ನಾ). ಹದಿನಾಲ್ಕು ವರ್ಷ: ಮುನ್ನಮೆಳವರೆಯದೊ 


ಳೀರೇಖ್ಲಾಲಂ ವನಂಬೊಕ್ಕು (ರಾಮಾಶ್ಚ. ೨೯-೧೪) ; ಎಮಗೆ ಪೂದೋಟ 
ದಂತಾಯ್ತಡವಿ... ಈರೇಯ್ಸ್ಗಾಲಮೇಆಕಿರಟ್ಲಟ್‌ಗೆಯೆನೆ (ಶ್ರೀ ರಾಮ. 
೫-೧೨). [ಈರೇಲ್‌ + ಕಾಲ] 


ಈರೈದು "ಈರಯ್ದು' ನೋ. 
ಈರೈದುಮೊಗ "ಈರಯ್ದುಮೊಗ' ನೋ, 


ಈಕೈಜೋಳು 
ಈರೈದೋಳು (ನಾ). ಹತ್ತು ತೋಳು; ದಶಭುಜ: ಪುಲಿಸಮ್ಮ | 
ದುಡಿಯನೀರೈದೋಳ್ಗಳಂ ಪಾವುದೊಡವಡಿಯ ತೊಡರುಲಿಯುಗರ್ವೆಳಗ 
ಬೆಳಗಿಪಂ ಶಿವಂ ಸಿಂಹವಿಷ್ಟರಾಗ್ರದೊಳಿರ್ದನು (ನಂದಿಮಾ. ೫-೩). 
(ಈರೈದು (೮ ಈರಯ್ದು) * ತೋಳು (೮ ತೋಳ್‌)] 
ಈಕೈ ನೂಲು (ನಾ). ಎರಡು ಐನೂರು ; ಒಂದು ಸಾವಿರ: ಜಡಿವ ಕಡೆ 
ಯದ ಕಾಲ ರಭಸಕೆ ಹೆಡೆಗಳೀರೈನೂಜನಾಂತನನಂತನಳವಳಿದು (ನಿಭಾಗ. 
೩-೮-೧೦). [ಈರ್ಕ್‌ (೮ ಇರ್‌) * ಐನೂಲು (ಆ ಆಯ್ನೂಟಖು)] | 
ಈಗೈನೊಗ "ಈರಯ್ಕೊಗ' ನೋ. 
ಈಕೊಂಬತು (ನಾ). ಎರಡು ಒಂಬತ್ತು ; ಹದಿನೆಂಟು: ಮಂದಾರ 
ಮಂಜರಿವಿಡಿದ ಹದಿಮೂಜು ಕಳಸವಿಂತೀರೊಂಬತಿನ್ನುಳಿದ ವಿಭನನೀ 
ಪ£ಯಿಂದ ನೇಮದಿಂ ನಡಸೆಂದಳು (ಸಿದ್ಧರಾ. ೫-೭). | 
ಈಕೊಂಬದಿಂಬರ್‌ ೬ ಹದಿನೆಂಟು ಜನರು: Rd | 
| 


10; 


ಮನದೊಳುಪೇಂದ್ರಂಗೀರೊಂಬದಿಂಬರಂ ನಿರ್ಜಿತದೇನೇಂದ್ರಗಣಿಕೆಯರ 

ನಂಕದ ಚಂದ್ರಧ್ವಜನಳ್ಳಿ ಕಪ್ಪಮಿಾವವೊಲಿತ್ತಂ (ಪಂರಾಮಾ. ೫-೧೦೫). 
[ಈರ್‌ (ಆ ಇರ್‌) * ಒಂಬತು (೮ ಒಂಬತ್ತು)] 

ಈರೊಡಲ್‌ (ನಾ). ಎರಡು ಒಡಲು, ಶರೀರ: ಆನೆಡೆಯೊಳಮೂಸೆ | 

ಗಾಣನೆನೆ ತೊಟ್ಟನೆ ಪೋಪುವು ನಲ್ಲರಿರ್ವರೀರೊಡಲೊಳಗಿರ್ಹ ಜೀವಂ | 

(ಪಂಪಭಾ. ೪-೧೦೪). [ಈರ್‌ (೮ ಇರ್‌) + ಒಡಲ್‌] | 

| 


15 


ಈಕೊಡ್ಡು (ನಾ). ಎರಡು ಒಡ್ಡು, ಸೈನ್ಯ: ತೆಆಪುವಡೆದೀರೊಡ್ಡಿನ 
[ಪಾಠಾಂ. ದಿದಿಕೊಡ್ಡಿನ] ತೇರೊಡ್ಡುಗಳ್‌ ಶೂರಸಾರಥಿ ಪ್ರೇರಣದಿನೋ 
ಕೊಂದಂ ಪತ್ತೆ ಸಾರ್ಚಿದಾಗಳ್‌ (ಚಂದ್ರಪು. ೧೦-೭೪ ವ) ; ಈರೊಡ್ಡಿ ನಾನೆ 
[ಸಾಕಾಂ.ಆರ್ದೊಡ್ಡಿನಾನೆ]ಗಳೋರೊಂದಣಜಕೊಳೊಂದು ತಾಗಿ (ಚಂದ್ರಪು. 
೧೦-೮೩). [ಈರ್‌ (ಆ ಇರ್ಕ್‌)* ಒಡ್ಡು] 

ಈರೊತ್ತೆ (ನಾ). ಎರಡು ಒತ್ತೆ; ಜೂಜಿನಲ್ಲಿ -ಪಣವಾಗಿ ಕಟ್ಟುವ | 
ಎರಡು ಒಡ್ಡುಗಳು, ಬಾಜಿಗಳು : ಈರೈದು, ಈರೊತ್ತೆ (ಶಮದ. 
೧೮೦ ಪ್ರಯೋ). [ಈರ (ಆ. ಇರ್‌) + ಒತ್ತೆ] 

ಈರ್ಕುಳಿ "ಈಬ್ಬುಳಿ” ನೋ. 

ಈರ್ಗಳ್‌ (ನಾ). ಇಬ್ಬರು (?) : ಇರ್ಗುರಣವದ್ಯವೀಸರ್ಗಗೊಳದಂತ್ಯ 
ವೇನಿರ್ಗುದೇಕೋಕ್ಕವೀರ್ವರ್ಗು ಸಂಮತವ ನಾವೀರ್ಗಳುಂ ಯತ್ನ್ನಿ 
ಸಲದರ್ಗುಣವೆನಿಹುದೊ ಹಿತವರ್ಗದಿಂ ಕೇಳೆಂದನು (ಜಿನಮು. ೧೮-೮). 

[ಈರ್‌ (೮ ಇರ್‌) + -ಕಳ್ಳ್‌) 

ಈರ್ಬಾಚಣಿಗೆ (ನಾ). - ಈರಣಿಗೆ (ದಕ. 8). [ಈರ್‌ * ಬಾಚಣಿಗೆ] 

ಈರ್ಮ (ನಾ). ವ್ರಣ; ಹುಣ್ಣು; 'ಗಾಯ: *ಕ್ಷತಂ, ಈರ್ಮಂ- ಈ 
೨ ಏಟು? (ಹಲಾಯು. ೧೦೪-೮). [ಸಂ.) 

ಈರ್ಮಕಾಅ (ನಾ). ತೊರೆಯವನು ; ಬೆಸ್ತ: “ಈರ್ಮಕಾಆಂ 
ಕೀಲಿಗನೆನಿಕ್ಕುಂ ” (ಮಂಗರಾ. ೧೧೨-೬). [ಈರ್ಮ + ಕಾಣ) 

ಈರ್ಯಾಪಥ (ನಾ). [ಜೈನ] ಪರ್ಯಟನದ ದಾರಿ, ಮಾರ್ಗ: 
ಈರಣಮುಂ ಈರ್ಯೆಯುಂ ಯೋಗಗತಿಯುಂ ಎಂದೊಡೆ ಏಕಾರ್ಥಂ 
ತದ್ವಾರಕಮಪ್ಪ ಕರ್ಮಂ ಈರ್ಯಾಪಥಂ (ತತ್ತ್ವಪ್ರ. ೨೫೫). 

(ಸಂ. (ತರಾ * ಪಥ)] 

ಕರ್ಯಾಪಥಶುದ್ಧಿ (ನಾ). [ಚೈನ] ನೆಲವನ್ನು ನಾಲ್ಕು ಮೊಳ 
ಗಳಷ್ಟು ಮುಂದೆ ನೋಡುತ್ತಾ ನಡೆಯುವುದು ; ಹೀಗೆ ನಡೆಯು 
ವಲ್ಲಿ ಆಗುವ ಜೀವಹಿಂಸಾದಿ ದೋಷಗಳನ್ನು ತಪ್ಪೊಸ್ಪಿಗೆಯಿಂದ 
ಹೋಗಲಾಡಿಸುವುದು : ವಾಸವನಕೃತ್ರಿಮಚ್ಛೆತ್ಕಾಲಯಮಂ ಪುಗು 
ನಂತೆಪೊಕ್ಳೀರ್ಯಾಪಥಶುದ್ಧಿಯಂ ಮಾಡಿ ಕ್ರಿಯಾಪೂರ್ವಕಮಭಿವಂದಿಸಿ 
(ಚಂದ್ರ ಪು. ೮-೧೦೫ ವ). (ಈರ್ಯಾಪಥ * ಶುದ್ಧಿ] 


20 


25 


40 


45 


೮೩೫ 


90] ಈಲಾಗು, (ಕ್ರಿ 


ಈಲಿಕೆ 


ಈರ್ಯಾಮಾರ್ಗೆ (ನಾ). - ಈರ್ಯಾ೯ ಪಥ: ಈರ್ಯಾಮಾರ್ಗ 
ಪರ್ಯವಲೋಕನ ಮಂದ ಮಂದಗಮನ ನಿರತರ್‌ (ಶಾಂಶಿಪು. ೬-೭೦ ವ). 
(ಸಂ. (ತರಾ * ಮಾರ್ಗ)] 
ಈರ್ಯಾವಿಶುದ್ಧಿ (ನಾ).- ಈರ್ಯಾಪಥ ಶುದ್ಧಿ: ಯುಗಮಾತ್ರ 
ಶ್ರೇತ್ರಮಂ ಕಣ್ಬರಿಕಿಸೆ ನಡೆದೀರ್ಯಾವಿಶುದ್ಧಿಕ್ರಮಂ ಕೈಮಿಗೆ (ಮಲ್ಲಿಪು. 
೧೩-೧೯೬). [ಸಂ. (ಈರ್ಯಾ -* ವಿಶುದ್ಧಿ)] 
ಈರ್ಯಾಶುದ್ಧಿ (ನಾ). ಎ ಈಯಾ ೯ ಪಥಶುದ್ಧಿ: ಈರ್ಯಾಶುದ್ಧಿ 
ತಪೋಗುಣಪರ್ಯಾಯವಿಶುದ್ಧಿಯೆಂಬುವಂ ಬಗೆವೀ ತಾತ್ಪರ್ಯದಿ 
ನೇನುಂ ಬಗೆಯದೆ (ಸುಕುಮಾ. ೧೨-೧೭). [ಸಂ. (ಈರ್ಯಾ + ಶುದ್ಧಿ) 
ಈರ್ಯಾಸಮಿಶಿ (ನಾ). [ಜೈನ] ಪಂಚಸಮಿತಿಗಳಲ್ಲಿ ಒಂದು: 
ಆ ಈರ್ಯಾಸಮಿತಿ (ಹಗಲು ಲಕ್ಷ್ಮ ಪೂರ್ವಕ. ಮುಂದಿನ ನಾಲ್ಕುಮೊಳ 
ದಾರಿಯನ್ನು ನೋಡುತ್ತ ನಡೆಯುವುದು)? (ಜೈನಪ. ೪೯೭) ;'ಪ್ರಾಸುಕ 
ಮಾರ್ಗದಲ್ಲಿ ದಿವಸದೊಳ್‌ ಸ್ವಕಾರ್ಯಾಪೇಕ್ಷೆಯಿಂ ಉತ್ಸುಕನುಂ 
ಅನ್ಕಮನಸ್ಥನುಂ ಆಗದೆ ಮುಂದಂ ನೋಡಿ ಸೂಕ್ಷ್ಮಬಾದರ ಪ್ರಾಣಿಗಳಂ 
ಪರಿಹರಿಸಿ ಸುಪ್ರಯತ್ನದಿಂ ನಡೆವುದು ಈರ್ಯಾಸಮಿತಿ (ತತ್ತ್ವಪ್ರ. ೩೨೫). 
(ಸಂ. (ಈರ್ಯಾ + ಸಮಿತಿ)] 
ಈರ್ಯೆ (ನಾ). [ಜೈನ] ಸಂನ್ಯಾಸಿಗಳೆ ಪರ್ಯಟನ, ಸಂಚಾರ; 
ಜೀವಹಿಂಸೆಯಾಗದಂತೆ ಮುಂಜಿ ನಾಲ್ಕುಮೊಳ ನೋಡಿ 
ನಡೆಯುವಿಕೆ: ಈರಣಮುಂ -ಈರ್ಯೆಯುಂ ಯೋಗಗತಿಯುಂ 
ಎಂದೊಡೆ ಏಕಾರ್ಥಿಂ ತದ್ವಾರಕಮಪ್ಪ- ಕರ್ಮಂ ಈ ಯಾ ೯ ಪಥಂ 
(ತತ್ತ್ವಪ್ರ. ೨೫೫). [ಸ6. ಈರ್ಯಾ] 
ಈರ್ವಾರು (ನಾ). ಸೌತೆಕಾಯಿಯಲ್ಲಿ ಒಂದು ಬಗೆ. [ಸಂ.] 
ಈರ್ಷೆ(ನಾ).- ಈರ್ಷೈ: ಪದಪಿಂದಂ ತಾಳ್ವಿ ನಿಂದಳ್‌ ಗಗನದಿ ಮಹಾಕಾಳ 
ದೇವೋತ್ತಮಾಂಗಾಗ್ರದೊಳೆಂಬೊಂದೀರ್ಷೆಯಿಂದಂ (ಕಾದಂಪೂ, ೩೦೦). 
[ಸಂ. ಈರಾ] 
ಈರ್ಷೆ (ನಾ). ಹೊಟ್ಟಿ ಕಿಚ್ಚು; ಅಸೂಯೆ ; ಮಾತ್ಸರ್ಯ ; ಹಗೆತನ: 
ರಾಮನ ಲಕ್ಷ್ಮಣನ ಭರತ ಶತ್ರುಘ್ನರ ವಿದ್ಯಾಮಹಿಮೆ -ಚತುಪ್ಪಷ್ಟಿಕಲಾ 
ಮಹಿತರ ಮನದೊಳೀರ್ಷೈಯಂ ಪುಟ್ಟಸುಗುಂ (ಪೆಂರಾಮಾ. ೩-೧೪೮). 
[ಸಂ. ಈರ್ಷ್ಮಾ) 
). ಗಬ್ಬವಾಗು : ಹಸು ಈಲಾಗಿದೆ (ರೂಢಿ). 
[ಈಲು, * ಆಗು] 
ಈಲಾಗ್ಕು (ಕ್ರಿ). ಒಳಗಾಗು; ವಶವಾಗು; ಪಳಗು ; ಸಲಿಗೆಯಾಗು : 
ಗಂಡಕವು ಸ್ಥೂಲ ಇದ್ದಾಗ್ಯೂ ಕಾಲಲಿ ಬಹು ಹಗುರ ಇರುತ್ತದೆ. 
ಅದು ಜಾತ್ಕಾ ಸಿಟ್ಟನೆದಲ್ಲ; ಆದಾಗ್ಯೂ ಮನುಷ್ಮರ ಈಲಾಗುವುದಿಲ್ಲ 
(ಮುಂಬಯಿ. ೪-೪೭); ಆಡವೀಕುರಿಗಳು ಮನುಷ್ಯರಿಗೆ ಮೊದಲು 
ಹೆದರಿದರೂ ಬರುಬರುತ್ತ ಈಲಾಗುತ್ತವೆ (ಮುಂಬಯಿ. ೩-೧೧) ; ರನ್ನನು 
ರಾಚಮ್ಮ್ನನಿಗಿಂತ ಹೆಚ್ಚಾಗಿ ಚಾವುಂಡರಾಯನ ಈಲಾಗಿರಚೇಕು 
(ಮೂರುಉ. ೨೬) ; ಯಾವಾಗಲೂ ವಕ್ರವಾಗಿರುತ್ತಿದ್ದ ಮನೆಯ ಎರಡು 
ಎತ್ತು... ಭಾಗೀರತಿಗೆ ಈಲಾಗಿದ್ದುವು (ಕೆರೆಹಾ. ೩೮). 
[ಈಲ್ಕು * ಆಗ್ಳು) 
ಈಲಿ, ಈಳಿ (ನಾ). ಎ ಈಳಿಗೆ: “ಕೃಪಾಣೀ, ಈಲೀ, ಕರ್ತರೀ--ಈ ೩ 
ಕಡಿವ ಕತ್ತಿಗೆ ಎಂದರ್ಥವು? (ಹಲಾಯು. ೯೭-೪೪೧ ಅಡಿಟಿ). ಈಳಿ: 
* ಈಳೀ(ಪಾಠಾಂ. ಈಳಿಕಃ] ಕರವಾಳಿಕಾ- ಈ ೨ ತುಳುವ ಕತ್ತಿ, ಮೊಟಕು 
ಕತ್ತಿ, ಗುಜ್ಜಾಕತ್ತಿ, ಈಟಕತ್ತಿ, ಈಳಿಗೆಕತ್ತಿ” (ಸಿದ್ಧಾಂತಿ. ೨೨೮). 
(ಆ ಸಂ. ಈಲೀ] 


ಈಲಿಕ (ನಾ). - ಈಳಿಗೆ (ದಕ. $)- [] 


ಈಲಿತ 


ಈಲಿತ (ಗು). - ಈಡಿತ (8). [ಸಂ.] 

ಈಲ್ಕು (ನಾ). ಗಬ್ಬ. "ಈಲಾಗ್ಕು' ಪರಾ. (ಆ ಈನ್‌) 

ಈಲ್ಮು (ನಾ). ಸಲಿಗೆ; ಪಳಕ ; “ಸಭ್ಯತನ, ವಹಿವಾಟಕೆ, ಪರಿಚಯ, 
ವಶ” (ಜಾನಕೋ. ೧೮); ಆ ನಾಯಿ ನಿನಗೆ ಈಲು ಆದೆ (ಹೊಲಮ. 
೨೬) ; ಎತ್ತು ಕುದುರೆ ಮುಂತಾದ ಪಶುಗಳನ್ನು ಈಲುಮಾಡಿ ತಮ್ಮ 
ಬೇಸಾಯದ ಕೆಯ್ಮೆಗೆ ಹೂಡಿಕೊಳ್ಳುವುದೇ ಆ ಶೋಧ (ಮಾವಾದ. ೨೬). 

[ದೇ. ॥ ತಮಿ, ಇಯಲ್‌ ವ ಸ್ವಭಾವ, ಗುಣ ಇತ್ಯಾದಿ; ತೆಲು. 

ಈಲುವು?] 

ಈವತ್ತು "ಈಪೊಲ್ರು' ನೋ. 

ಈವರಂ (ಅ). ಇದುವರೆಗೂ; ಇಲ್ಲಿಯವರೆಗೂ : ನಿನ್ನ ಸೂರ್ಯ 
ತಸಕಭಿನ್ನಮಾತ್ಮಿಕಶಕ್ತಿ ಕಾದುವೈ ನಮ್ಮನೀವರಮೇಕರೀತಿ (ಅಮ ತಂ. 
೪೫-೮). [ಇದು * -ವರಂ) 

ಈವರು "ಈವಜು? ನೋ. 

ಈವಜು, ಈವರು (ನಾ). ಇತ್ತೀಚೆ; ಸ್ವಲ್ಪ ಮುಂಚಿನಕಾಲ: 
ವಿವರಿಫುನೀವಟು ಮೊನೆಯೇಡವು ಕಿಂಚಿದ್ಭೂತ ಭೂತಕಾಲದ್ವಯದೊಳ್‌; 
ಈವಣಕಿಂಬುದು ಈಷದ್ಭೂ ತಕಾಲಂ (ಶಮದ. ೩೨೨, ವೃತ್ತಿ). ಈವರು : 
ನಿನ್ನ ಈ ವರಿನ ಸಮುಖದ ಒಳವಾಗಿಲ ಗುರಿಕಾರತನಗಳು ಸರ್ವಥಾ 
ತೃಪ್ತಿಕರವಾಗಿರಲಿಲ್ಲ (ಬೆಟ್ಟ ಅ. ೪೬-೫). [?) 

ಈವಾಗ (ಅ). ಈಗ; ಸದ್ಯಕ್ಕೆ : “ಈವಾಗ ಕೇಳಿಸಿತೇ? ಇವತ್ತು ನಾವು 
ಸಿನೇಮಾ ನೋಡುವುದಕ್ಕೆ ಹೋಗುತ್ತೇವೆ ಎಂದಳು (ಪರಿಣೀ, ೧೫). 

[ಈ್ಯ (ಆ ಇದು) * ಆಗ (ಆ ಆಗಡು)] 

ಈನಿ (ನಾ). ಕೊಡುಗೆ; ದಾನ: “ದಾಶನಂ, ದಾಶನೀಯಂ, ದಾಶ್ಶಂ 
೨-ಈ ೩ ಈವಿ? (ಕಾಶಕೃ. ೧೫೪). [ಈ + -ವಿ] 

ಈವೊತ್ತು "ಈಪೊಟ್ಟು' ನೋ. 

ಈಶ (ನಾ). ೧. ಒಡೆಯ; ಪ್ರಭು; ಧಣಿ; ಸ್ವಾಮಿ: ಪೊಯ್ದು 
ಕರ್ಣಮಂ ಲೀಳೆಯಿನೀಶ ನಿನ್ನ ಗಜರಾಜಿಗಳೆಟ್ಟ ಫುವಲ್ಲಿ ಸೆಜ್ಜೆಯಿಂ 
(ಶಾಂತಿಪು. ೫-೯೧) ; ಪೃಥುರೋಮೇಶ ತಿಮಿಂಗಿಲಂ ತಿಮಿಯ ನೂಂಕಲ್‌ 
ಸಿಂಧು ತಾನಕ್ಕುದೇ (ಸೋಮೇಶ. ೮೮). ೨, ಈಶ್ವರ; ಶಿವ: “ಹರ 
ನುಗ್ರನೀಶಂ ವೃಷಧ್ವಜಂ ಶಂಭು... ಎನಲು ರುದ್ರಂ” (ಮಂಗರಾ. 
೪-೧೧) ; ಈಶಂಗತ್ತಲತ್ತತ್ತತ್ತಲತ್ತಲು ಮತ್ತೆಯು ಸದಾಶಿವನ ಮೇಲಣ 
ತತ್ತ್ವ ನೀವಲ್ಲ (ಬಸಪು. ೬೧-೫೩). ೩. ಏಕಾದಶ ರುದ್ರರಲ್ಲಿ ಒಬ್ಬ. 
೪. ಈಶಾನ್ಯ ದಿಕ್ಕಿಗೆ ಒಡೆಯ. ೫, [ಛಂದ] ಗುರು ಅಕ್ಷರಕ್ಕೆ 
ಒಂದು ಸಂಕೇತ: ತೇಜಮರ್ಕನೀಶನಿಂದೋಣಿನೆತ್ತು ನಿಂದೊಡಂ 
(ಛಂದೋಂಬು. ೨-೩೫). [ಸಂ.1 

ಈಶತೆ (ನಾ). ಈಶತ್ವ: ಕರುಣನೀ ದಂಡಾಂಕಿತ ಪ್ರಭುತ್ವಕೆ ಮೇಲು 
..* ಪರಮೇಶನೀಶತೆಯು ಸಾಮ್ಯವದಕೆ (ಕಎಪು. ೫೩). [ಸಂ. ಈಶತಾ) 

ಈಶತ್ವ (ನಾ). ಒಡೆತನ; ಪ್ರಭುತ್ವ; ಸ್ವಾಮಿತ್ವ: ಆ ಪರಬ್ರಹ್ಮನಲಿ 
ತ್ರಿಜಗದ್ವಾಾ ಸಕತ್ವ ನಿಯಾಮಕತ್ವ ಸ್ಥಾಪಕತ್ವ ವಶತ್ವ ಈಶತ್ವಾದಿ ಗುಣ 
ಗಳಿಗೆ ಲೋಪವಿಲ್ಲ (ಹಸಾರ. ೧೬-೨೩). [ಸಂ.] 

ಈಶಶಾಸನ (ನಾ). ಒಡೆಯನ ಅಪ್ಪಣೆ; ಪ್ರಭುವಿನ ಆಜ್ಞೆ: ಬರ್ಪು 
ಜೆಂಬೀಶಶಾಸನಮಂ ನೆತ್ತಿಯೊಳಾಂತು ಬನ್ನಿ ಮೆಣಗಿಂ ಚಕ್ರೇಶ ಪಾದಾಬ್ದ 
ದೊಳ್‌ (ಆದಿಪು. ೧೪-೩೧). [ಈಶ + ಶಾಸನ] 

ಈಶಾನ (ನಾ). ೧. ಈಶ್ವರ; ಶಿವ: ಒಯ್ಯನೆ [ಸುತ್ತಂ] ಸೂಸಿದೀಶಾನನ 
ಜಡೆಗಳವೊಲ್ಯಾಯ್ಡ ಫೊನ್ನೀರ್ಗವಿಲ್ಲೆಂಪಿನ [ಪೆಂಪಂ] ಸಿಂಪಿಸುತ್ತಿರ್ದ 
ಹಿಮರುಚಿಗಳಂ ತಿಗ್ಮರುಜ್ಮಾಲಿಬಿಂಬಂ (ಕಾದಂಉ. ೩೭೪). ೨. ಶಿವನ 
ನಂಚಮುಖಗಳಲ್ಲಿ ಒಂದು. ೩. ಈಶಾನ್ಯದಿಳ್ಳಿನ ಪಾಲಕ. 


೮೩೬ 


ಈಶ್ವರವಿರಹ 


೪. ಏಕಾದಶರುದ್ರರಲ್ಲಿ ಒಬ್ಬ. ೫. ಸೂರ್ಯ. ೬. [ಜೈನ] ಒಂದು 
ಸ್ವರ್ಗದ ಹೆಸರು. "ಈಶಾನಕಲ್ಪ' ಪರಾ. ೭. [ಛಂದ] ರುದ್ರಗಣ: 
ಮುನ್ನಂ ಭೂಮಿದ್ವಂದ್ವಾಕಾಶಂ ಸುರಪುರ ಗಣಗತಿ ತತಿಯಿನಿರೆ ಬಲಿಕ್ಕಿ 
ನ್ನತ್ತ್ವಂ ವೈಕುಂಕೇಶಾನರ್‌ ಹ ಮತ್ತಾ ಕ್ರೀಡಾಹ್ವಯಂ (ಛಂದೋಂಬು. 
5) ೨-೧೩೮). ೮. [ಛಂದ] ಗುರು ಅಕ್ಷರದ ಸಂಕೇತ: ಹಿಂತುರ್ನೀ 
| ಯುಗ್ಮಂಗಳ್‌ ಬರ್ಕುಮಖಂತೀಶಾನದ್ವಂದ್ವಂ ನಿಲ್ಕುಂ. . . ವಿದ್ಯುನ್ಮಾಲಾ 
ವೃತ್ತಂ (ಛಂದೋಂಬು. ೨-೪೨). [ಂ.] 
ಈಶಾನಕಲ್ಪ (ನಾ). [ಜೈನ] ಹದಿನಾರು ಜೈನ ಸ್ವರ್ಗಗಳಲ್ಲಿ ಎರಡನೆ 
ಯದು : ಅನ್ನೆಗಮಾಶಾನಕಲ್ಪದೊಳಾ ಶ್ರೀಪ್ರಭವಿಮಾನದೊಳ್‌ 
(ಆದಿಪು. ೩-೧೨ ವ); ಅಮಳ್ಗಳ್‌ ನೋಂತು ಮುಡಿಪಿದ ಸಮಯದೊ 
ಳೀಶಾನಕಲ್ಪದೊಳ* ಜನಿಯಿಸಿದರ್‌ (ಯಶೋಚ. ೪-೭೮). 
i [ಈಶಾನ ಕಲ್ಪ] 
| ಈಶಾನಿ (ನಾ). ದುರ್ಗೆ; ಪಾರ್ವತಿ. [ಸಂ. ಈಶಾನೀ] 
| ಈಶಾನೇಂದ್ರ (ನಾ). [ಜೈನ] ಈಶಾನಕಲ್ಪದ ಇಂದ್ರ: ಆಗಳಾ 
ಸೌಧರ್ಮೆಂದ್ರನುಮಾಶಾನೇಂದ್ರನುಂ ಸಿಂಹಾಸನದೆರಟಕ್ಕಿಲದೊಳಂ 
(ಆದಿಪು. ೭-೭೬ ವ). [ ಈಶಾನ * ಇಂದ್ರ] 
ಈಶಾನ್ಯ (ನಾ). ೧. ಉತ್ತರದಿಕ್ಕಿಗೂ ಪೂರ್ವದಿಕ್ಕಿಗೂ ಮಧ್ಯೆ 
ಇರುವ ದಿಕ್ಕು. ೨. ಈಶಾನ್ಯದಿಕ್ಕಿನ ಒಡೆಯ. ೩. ಈಶ್ವರ. [ಸಂ.] 
ಈಶಿತೃ (ನಾ). ಒಡೆಯ ; ಪ್ರಭು. [ಸಂ.] 
ಈಶಿತ್ವ (ನಾ). - ಈಶತ್ವ. [ಸಂ.] 
ಈಶ್ವರ (ನಾ). ೧. ಒಡೆಯ ; ಪ್ರಭು ; ರಾಜ. ೨. ಶಿವ. ೩. ಏಕಾ 
ದಶ ರುದ್ರರಲ್ಲಿ ಒಬ್ಬ.೪. ಲಿಂಗ: ಅಚ್ಕುತಂಗತ್ತತ್ತಲತ್ತಲು ರುದ್ರನಾ 
ರುದ್ರಂಗೆ ಈಶ್ವರನು ಅತ್ತಲು (ಬಸಪು. ೬೧-೫೩). ೫. ಪ್ರಭವಾದಿ ಅರು 
ವತ್ತು ಸಂವತ್ಸರಗಳಲ್ಲಿ ಹನ್ನೊಂದನೆಯದು. ೬. ಪರಮಾತ್ಮ: 
ಅಭೋಕ್ತನಿಗಿಂತ ಬೇರೆಯಾಗಿ ಸರ್ವಜ್ಞನೂ ಸರ್ವಶಕ್ತನೂ ಆಗಿರುವ 
ಈಶ್ವರನೊಬ್ಬನು ಇರುತ್ತಾನೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ 
(ಬ್ರಹ್ಮಭಾ. ೧೫) ; ಈಶ್ವರಗಿಂತ ಗಡಬಡೇಶ್ವರ 'ದೊಡ್ಡವನೇ (ಗಾದೆ). 
೭, ಒಂದು ಔಷಧಿ ಬೇರು; ಈಶ್ವರೀಬೇರು: “ನ್ಮಾಳಗಂಧಾ- ಈಶ್ವರ” 
(ಒಷಧಿ. ೧೫೨). ಲೆ. ಧನವಂತ; ಶ್ರೀಮಂತ: ಆಢ್ಮಃ, ಸಮೃದ್ಧಃ 
ಈಶ್ವರ ಈ ೭ ಧನವಂತಂ” (ಹಲಾಯು. ೫೯-೨೦೧). [ಸಂ.] 
ಈಶ್ವರಗಣ (ನಾ). ೧. ಶಿವನ ಗಣ; ಈಶ್ವರನ ಸೇವಕರ ಸಮೂಹ; 
ಪ್ರಮಥಗಣ. ೨. [ಛಂದ] ರುದ್ರಗಣ: ತುದಿಯೊಳೀಶ್ವರಗಣಮೊದ 
ವಿರೆ ಪದಮೆಲ್ಲಂ ಮದಗಜಗಮನೆ. .. ಚಿತ್ರಲತೆಯಕ್ಕು ೦ (ಛಂದೋಂಬು. 
೫-೧೨). [ ಈಶ್ವರ + ಗಣ] 
ಈಶ್ವರತ್ತ (ನಾ). - ಈಶ ಶ್ವ: “ಸ್ವೇಚ್ಛಾಮಾತ್ರದಿಂ ಗತ್ಯುತ್ಪತ್ಕಾದಿ 
ಕೃತ್ಯ ಕರಣಮಂ ಸೂರ್ಯಾದಿಗಳಂ ಪ್ರೇರಿಸುವ ತನವೇ ಈಶ್ವರತ್ವ ೫ 
(ಪರಮಾ. ೫೨). [ಸಂ.] 
ಈಶ್ವರಬಳ್ಳಿ (ನಾ). - ಈಶ್ವರಿ ೨. (ಕ). [ಈಶ್ವರ ಬಳ್ಳಿ] 
ಈಶ್ವರಬೇರು (ನಾ). - ಈಶ್ವರಿ ೨. (8). [ಈಶ್ವರ + ಬೇರು] 
ಈಶ್ವರಯ್ಯ (ನಾ). ಒಬ್ಬಾತನ ಹೆಸರು: ಈಶ್ವರಯ್ಯಗೆ ಕಾಲಂ ಕಟ್ಟ 
ಕೊಟ್ಟಿ ಂ (ಎಕ. ೪111, ಸೊರಬ. ೭೦-೨೦ ; 938). [ಈಶ್ವರ ಆಯ್ಕ] 
ಈಶ್ವರವಲ್ಲಿ (ನಾ). ಈಶ್ವರಿ ೨: “ಅಸುರಿಯೆನಲ್ಕೆಯಾಶ್ವರವಲ್ಲಿಯಕ್ಕು? 
(ಮಂಗರಾ, ೪೫-೪೮). [ಈಶ್ವರ + ನಲ್ಲಿ] 
ಈಶ್ವರನಿರಹ (ನಾ). ಒಡೆಯನ ಅಗಲಿಕೆ; ಸ್ವಾಮಿ ವಿರಹ: ಈಶ್ವರ 
ವಿರಹದೆ ಶೋಕಾಕುಲಂ ವಿಶೇಷಾಪ್ತಜನಂ (ಕವಿರಾ. ೩-೩೧). 
(ಈಶ್ಯರ + ವಿರಹ] 


10 


15 


1 
| 


30 


40 


45 


ಈಶ್ವರಕ್ಕೆ ಲ 


ಈಶ್ವರಶೈಲ (ನಾ). ಕೈಲಾಸ ಪರ್ವತ: ತರುಣೋತ್ತುಂಗ ಶಶಾಂಕ 
ಖಂಡಮೆ ಸುಧಾಬೀ ಜಂ ಭುಜಂಗೇಂದ್ರನಂಕುರಮುನ್ಮೀಲಿತಮಟ್ಟ 
ಹಾಸಮೆ ದಳಾನೀಕಂ ವೃಷಂ ಪುಸ್ಪಮಾಶ್ವರಶೈಲಂ ಫಲಮಾಗೆ ಕೋಮಲ 
ಮುಖೀಗೌರೀಲತಾಶ್ಲಿಷ್ಟಶಂಕರಕಲ್ಪದ್ರುಮನೀಗಭೀಷ್ಟಫಲಮಂಚಾಳುಕ್ಕ 
ನಾರಾಯಣಂ (ಗದಾಯು. ೧-೨). [ಈಶ್ವರ * ಶೈಲ] 

ಈಶ್ವರಸದ್ಮ (ನಾ). ಶಿವಾಲಯ; ದೇವಸ್ಥಾನ (ಕಿ). 

(ಸಂ. ಈಶ್ವರಸದ್ಮನ್‌ (ಈಶ್ವರ * ಸದ್ಮನ್‌)] 

ಈಶ್ವರಾಂಶಜ (ನಾ). ಈಶ್ವರನ ಅಂಶದಿಂದ ಹುಟ್ಟಿದವನು; ವೀರ 
ಭದ್ರ ಮುಂತಾದವರು: ಈಶ್ವರಾಂಶಜನಲ್ಲದೇ ಇಳೆಯನ್ನಾಳಲಾರನು 
(ಗಾದೆ. ಕಿ). [ಸಂ. 

ಈಶ್ವರಿ (ನಾ). ೧. ಪಾರ್ವತಿ; ಶಿವೆ. ೨. ಹಾವಿನ ವಿಷಕ್ಕೆ ಔಷಧಿ 
ಯಾಗುವ ಒಂದು ಮೂಲಿಕೆ: ಜೆರಸಮರ್ದುವಳ್ಳಿ ಯೊಳಗೀಶ್ವರಿಯಂ 
ಕಾಳ್ಪೆಸರನೀ ಕಷಾಯಂ ಕೆಡಿಕುಂ ಜ್ವರಮಂ (ಕಲ್ಯಾಕಾ. ೩-೨೮); 
* ಅಹಿಮಾರ- ಈಶ್ವರಿ” (ಓಷಧಿ. ೫). [ಸೆಂ. ಈಶ್ವರೀ) 

ಈಶ್ವರಿಬೇರು "ಈಶ್ವರೀಬೇರು' ನೋ. 

ಈಶ್ಚರಿವಳ್ಳಿ (ನಾ). - ಈಶ್ವರಿ ೨ (ಕಿ). [ಈಶ್ವರಿ ೬ ಬಳ್ಳಿ] 

ಈಶ್ವರೀಬೇರು, ಈಶ್ವರಿಬೇರು (ನಾ). - ಈಶ್ವರಿ ೨ : “ಈಶ್ವರೀಬೇರು, 
ತೊಪ್ಪಲು, ಗೋಪಾಲಪುಟ್ಟತೊಪ್ಪಲು? (ಮೈಡಔಗಿ. ೯-೧೫೩). ಈಶ್ವರಿ 
ಬೇರು (8). [ಈಶ್ವರಿ ೪ ಬೇರು] 

ಈಷಣ,, ಈಷಣೆ (ನಾ). ಆಸೆ; ಇಚ್ಛೆ; ಬಯಕೆ : ತರಿದೀಷಣಂಗಳಂ 
ನಿರ್ಮಮತೆಯಿಂ ತಪವ ವಿರಚಿಸುವ ಪುರುಷನೊರ್ವಂ (ವೆಂಕಾರಾ. 
೨-೨೧-೨೨) ; ಮುಪ್ಟಿನೊಂದಿಗೆ ಪಷಣ ಬೆಳೆದು ಜಗದ್ಗುರುವಾದರೂ 
ನ ಹೆಣ್ಣುಮಕ್ಕಳೊಂದಿಗೆ ಎಂದಿಗಿಂತ ಹೆಚ್ಚಿನ ಸಲಿಗೆಯಿಂದ ಚೆಲ್ಲಾಟ 
ವಾಡಿದನು ( ಸಣ್ಣ ಕ. ೪11, ೬೫). ಈಷಣೆ : ಮನಸ್ವಿ ಬಿಸುಡುವುದಶೇಷ 
ವಿಷಯೇಷಣೆಯಂ (ಉಸಾರ. ೧೮೦). [೮ ಸೆಂ. ಏಷಣಾ] 

ಈಷಣ (ನಾ). ತ್ವರೆ; ಆತುರ. [ಸಂ.] 

ಈಷಣತ್ರಯ (ನಾ). ಮಕ್ಕಳು, ಹೆಂಡತಿ, ಹಣ ಎಂಬ ಮೂರು 
ವಸ್ತುಗಳ ಮೇಲಿನ ಮೋಹ: ಪುತ್ರೇಷಣ ವಿತ್ತೇಷಣ ದಾರೇಷಣಂ 
ಗಳೆಂಬ ಈಷಣತ್ರಯವನುಳಿದು (ಆದವ. ೧೫೧) ; ಈಕ್ಷಿಸು ಯೀಷಣತ್ರಯ 
ದೂರ ಕಲ್ಕಿಯುಪೇಕ್ಷಿಸದೊಲು ಸರ್ವೇಶ (ಶತಸಾಂ. ೬೪-೨೩) ; ಈಷಣ 
ತ್ರಯದೂರ ಕರುಣಾರ್ರ್ರಲೋಚನಂ ಡೋಷಪ್ರಣಾಶನುಂ (ಗುರುಚಾ. 
೩-೮೨). [ಈಷಣ್ಯ * ತ್ರಯ] 

ಈಷಣೆ "ಈಷಣ್ಯ' ನೋ. 

ಈಷತು "ಈಷತ್ತು' ನೋ. 

ಈಷತ್ಸಂಡನ (ನಾ). ಸಣ್ಣ ಚೂರಾಗಿ ಕತ್ತರಿಸುವುದು; ಸ್ವಲ್ಪ 
ಮುಕ್ಕು ಮುಕ್ಕು ಮಾಡುವುದು. 

(ಸಂ. (ಈಷತ್‌ + ಖಂಡನ)] 

ಈಷತ್ತು, ಈಷತು (ಅ). ಸ್ವಲ್ಪ; ಅಲ್ಪ; ಕೊಂಚ: ಅಂಥ ಯೋಚ 
ನೆಯ ಕಲೆ ಈಸತ್ತು ಕಂಡರೂ ಅರಮನೆಯ ಗೌರವಸಂಪತ್ತಿಗೆ ಕುಂದಕ 
(ಚಿಕರಾ. ೨೨೪). ಈಷತು : ಸರಿಸಿಯೆಡಗಾಲನ್ನು ಹಿಂದಕ್ಕಿರಿಸಿ ಬಲಗಾ 
ಲನ್ನು ಮುಂದಕ್ಕೆ ಯುರವನೀಷತು ಮುಂದುಚಾಚಿದ (ರಘುವಂ. ೨೧೯). 

[ಆ ಸಂ. ಈಷತ್‌) 

ಈಷತ್ಪಾಂಡು (ನಾ). ಸ್ವಲ್ಪಮಾತ್ರ ಬಿಳಿದಾಗಿರುವುದು; ಬೂದು 
ಬಣ್ಣ. [ಸಂ. (ಈಷತ + ಪಾಂಡು)] 

ಈಷದಪಿ (ಅ). ಸ್ವಲ್ಪವಾದರೂ: ಅವನಿಗೆ ಈಸದನಿ ಲಜ್ಜೆ ಯಿಲ್ಲ (ರೂಢಿ). 

[ಸಂ.] 


೮೩೭ ಈಸಾಡು 

ಈಷದಾವಲಿತ (ಗು). ೧. ಸ್ವಲ್ಪ ತಿರುಗಿದ, ಬಾಗಿದೆ. ೨. ಸ್ವಲ್ಪ 
ತಿರುಗಿಸಿದ ಬಾಗಿಸಿದ: ಜಾಬಾಲಿಮುನೀಂದ್ರನಾ ಮಾತಂ ಕೇಲ್ಲೀಷ 
ದಾವಲಿತ [ಪಾಠಾಂ. ಶಾಕ್ವರ] ಕಂಧರನಿದೆತ್ತಣಿಂ ಬಂದುದೆಂದು ಪುಣ್ಯ 
ಜಲದಿಂ ಪ್ರಕ್ಷಾಳಿಸುವಂತೆ. .. ನೋಡಿ (ಕಾದೇಪೂ. ೨೬೪). 

[ಸಂ. (ಈಷತ್‌ + ಅವಲಿತ)] 

ಈಷಾವಿದೂರ (ನಾ). ಆಸೆಯಿಂದ ದೂರವಿರುವವನು, ಮುಕ್ತ 
ನಾದವನು: ಈಷಾಪಿದೂರನೆ ಪರಬ್ರಹ್ಮವಾ ಪ್ರಣಮವೇಷಿಯೇ 
(ವೀಶೈಪು. ೬-೫-೩). [ಸಂ. (ಈಷಾ * ವಿದೂರ)] 

ಈಷೆ (ನಾ). - ಈಸ್ಯು. (ಸಂ. ಈಸಾ] 

10, ಈಸ (ನಾ). ಈಶ್ವರ; ಶಿವ: “ಎಣ್ಮಯ್ಕಂ . . . ಈಸಂ, ಗೊರವಂ, 
ಚಳಿವೆಟ್ಟಿಳಿಯಂ, ಸಸಿದಲೆಯ 0, ಗನಹಂ, ಐಮೊಗಂ- ಈ ೩4 
ಈಶ್ವರಂಗೆ ಪೆಸರ್‌? (ಕಶಸಾ. ೧-೧); ಪೆಜದೆಗೆಯದೀಸನೊರ್ವನೆ 
ನಿಂದಂ (ಕಬ್ಬಿಕಾ. ೨೯೫) ; ಈಸನನಾಯಸಂಬಡೆದು ಮೆಚ್ಚಿಸಿ (ಉದ್ಭಟ. 
೧೧-೧೩೨). [< ಸಂ. ಈಶ) 

15| ಈಸಗುಂಬಳೆ (ನಾ). - ಈಸುಗಾಯಿ: ಈಸಗುಂಬಳ ಜೊತೆಯು 

ಬೇಕು ಈಸುವರೆ, ಪಾತಾಳಕೊಯ್ಯುವಾ ಕಲ್ಲನರಸುವರೇ? (ಉಯ್ಯಾಲೆ. 
೮೩-೪). [ಆ ಈಸು * ಕುಂಬಳ] 
ಈಸಗುಂಬಳಕಾಯಿ "ಈಸುಗುಂಬಳಕಾಯಿ' ನೋ. 

ಈಸರ, ಈಸ್ವರ (ನಾ). ೧. ಈಶ್ವರ; ಶಿವ: *ಈಶ್ವರ--ಈಸರ? 

(ಶಮ ದದ. ೨೮೧ ಪ್ರಯೋ) ; ಅಮರ್ದುಗೊರಲೀಸರಂ ಮೆಯ್ಯಮರ್ದ 
ಮರಲ್ವಿಲ್ಲನಿಟಿತವಿಲಿ ತಣ್ಣದಿರಂ (ಅಪ್ರತಿ. ೪೩-೨) ; ಈಸರನಡಿಗೆ ಸಲೆ 
ಸಮರ್ಪಣವಾಗಲಿ (ಮಲ್ಲಚ. ೧-೧೦). ಈಸ್ಟರ : ೨, ಒಡೆಯ; ಪ್ರಭು: 
ಶ್ರೀಮನ್ಮಹಾಮಂಡಳೇಸ್ವರಂ ದ್ವಾರಾವತೀಪುರವರಾಧೀಸ್ವರಂ (ಮೈಆರಿ. 
[ಆ ಸಂ. ಈಶ್ವರ] 
25| ಈಸರಯ್ಯ (ನಾ). ಒಬ್ಬಾತನ ಹೆಸರು: ಇದಾರ್ಕೈ ಸಾಕ್ಷಿ ಚದುರಾಂ 
ಗರನಯ್ಗ ಮಾರಸಿಜ್ನ ನಾಯ್ದು ಈಸರಯ್ಯ (ಮೈಆರಿ. ೧೯೪೨, ೪೭-೨೮ ; 
790) ; ಶ್ರೀ ಪರವೆಣ್ಣಿರಣ್ನನೀಸರಯ್ಯ (ಎಕ. 11, ೪೪೮-೧ ; 900). 
[ಈಸರ + ಅಯ್ಯ] 

ಈಸವೂರು (ನಾ). ಒಂದು ಪ್ರದೇಶದ ಹೆಸರು: ಶ್ರೀಮಾರಂ 
ಈಸವೂರಂ ಕೊಟ್ಟು (ಎಕ. ೪11, ಶಿಕಾರಿ. ೨೮೩-೫; 890). [1] 

ಈಸಾಟಿ, ಈಜಾಟ (ನಾ). ಈಜು; ಈಜುವಿಕೆ (8). ಈಜಾಟ: ಹೊಳೆ 
ಯಲ್ಲಿ ಸುಳಿಯ ಬಳಿ ಈಜಾಟ ಅಪಾಯಕರ (ರೂಢಿ). [ಈಸು, + ಆಟ] 

ಈಸಾಡ, ಇಷಾಢಿ, ಈಸಾಡಿ (ನಾ). (ಕರಾ) (ಉಕ). ಒಂದು 
ಬಗೆಯ ಮಾವಿನ ಹಣ್ಣು. ಐ ಕರಾವಳಿ ಪ್ರಾಂತದಲ್ಲಿ ಬೆಳೆಯುವ 
ಶ್ರೇಷ್ಠಜಾತಿಯ, ಸ್ವಾದಿಷ್ಕವಾದ, ಹೆಚ್ಚು ರಸವುಳ್ಳ ಒಂದು 
ಬಗೆಯಮಾವಿನ ಹಣ್ಣಿನ ಹೆಸರು. ಈ ಮಾವನ್ನು ಮುಖ್ಯವಾಗಿ 
ಸೀಕರಣೆಗಾಗಿ ಉಪಯೋಗಿಸುತ್ತಾರೆ: ಈಸಾಡ ಹಣ್ಣು ಬಿಸಾಡಿದವ 
ರುಂಟಿ (ರೂಢಿ). ಇಷಾಢಿ: "ಇಷಾಢೀಮಾವು?' ಪರಾ. ಈಸಾಡಿ : 
ಅವರ ಮನೆಯಲ್ಲಿ ಈವೊತ್ತು ಈಸಾಡಿ ಹಣ್ಣಿನ ಸೀಕರಣೆ (ರೂಢಿ). 

[+ ಮರಾ. ಇಶಾಡ್‌, ಇಸಾಡ್‌] 

ಈಸಾಡಿ "ಈಸಾಡ' ನೋ. 

ಈಸಾಡು, ಈಜಾಡು (ಕ್ರಿ). ಈಜು; ಅಂಗಚಲನೆಯಿಂದ 
ನೀರಿನಲ್ಲಿ ತೇಲುತ್ತಾ ಚಲಿಸು: “ಈಸಾಡು -- ಜಲೋತ್ತರಣೇ ? 
(ಶಮಧಾ); ತೊ ಆಕಿ ಯನೀಸಾಡಲಾ ಆದ ನಿಶ್ಶಕ್ತರ ಕಾಲಂ ಪಿಡಿ 
ದಂತಾಗೆ (ಧರ್ಮಾಮೃ. ೯-೧೨೭) ; ಗೀತಗೋಷ್ಠಿರಸತರಂಗಿಣಿಯೊಳು 
ಬೆಳಗಪ್ಪನ್ನವೀಸಾಡಿ ಪರಿಣಾಮದ ತಡಿಗೆ ಸಾರ್ದು (ಬಸರ. ೬-೪೯) ; 


20 


೧೯೩೪, ೧೨-೧ ; 1117). 


30 


35 


40 


ಈಸಾಯಿ 


ಈಸು ಭವಸಾಗರವನೀಸಾಡುತ್ತಿರಲಾಆಕ ಘಾಸಿಮಾಡುವ ದೇಹ ಹೇಸಿಕೆಗೆ 
ನಾನಾಆಕ (ದೀಕ್ಸಾಬೋ. ೮೫-೧೩) ; ಹೊಡೆಗೆಡೆದ ದಂತಿಗಳು ರಕ್ತದ ಕಡ 
ಲೊಳೀಸಾಡಿದುವು (ಕುವ್ಯಾದ್ರೋ-೧೦-೧೦); ಆರಗೆಜಕಿಯೊಳೀಸಾಡುತಿರ್ದ 
ಚ್ಚರಸಿಯರೊ ಎನೆ (ಸಾಳ್ವಭಾ. ೪-೩೮) ; ಕೈ ಮೈ ಬೀಸಾಡಿ ಇಳಿಗೂದಲೀ 
ಸಾಡಿ ಬೆವರ್ದನಿ ಸೂಸಾಡಿ (ಗರಿ. ೧೨೪-೧೪). ಈಜಾಡು : ರಕ್ತಸಮುದ್ರ | 5 
ದಲ್ಲಿ ಈಜಾಡಿ... ಭಾರತ ಸಿಂಹಾಸನದ ಮೇಲೆ ಕುಳಿತನು(ಕೂಹಿನೂ.೫). 
[ಈಸ್ಕು + ಆಡು] 
ಈಸಾಯಿ, ಈಸಾಯಾ (ನಾ).. ಕ್ರೈಸ್ತಮತವನ್ನು ಅನುಸರಿಸು | 
ವವನು: ; ಕರೋಮಕರ ಆಳ್ವಿಕೆಯಲ್ಲಿ ಈಸಾಯಿ ` (ಯರ) ಗಳು | 
ಚಿತ್ರಹಿಂಸೆಗೆ ಗುರಿಯಾಗುತ್ತಿದ್ದೆರು (ಭಾಇಪ್ರ, ೧೮೮) ; ಅಲ್ಲಿ ನೋಡು! |19 
- ಆ ಈಸಾಯಿಯೂ ಆ ಸಿಖ್ಬಪಂಥೀಯನೂ ಕೈಕುಲುಕುತಿರುವರು 
(ಕೈಲಾಕ, ೬೫); ಕಸಿಯೆಂದು ದೇಸಾಯಿ ಹುಸಿಯೆಂದು ಈ ಸಾಯಿ(ಜನನಾ. 
೫೮). ಈಸಾಯಾ : ಮನುಷ್ಯನಲ್ಲಿ ಮಾತ್ರ ಅತ್ಮತತ್ತ್ವವನ್ನು ಒಪ್ಪುವ 
ಈಸಾಯಿ- -ಇಸ್ಲಾ ಮಾ ಮತದವರ ಯುಕ್ತಿಗಳಿವು (ಜಿಕವಾತ್ಮ, ೧೯೩). 
| [+ ಪಾರ. ಹಿಂ. ಈಸಾಯಾ)] 
ಈಸಾಯಾ "ಈಸಾಯಿ' ನೋ. 
ಈಸಿಸು, ಈಜಿಸು (ಕ್ರಿ). ಈಜುವಂತೆ ಮಾಡು: 
ವಿಶ್ರಿಯಾಸಮುದ್ಭೂತ ನಿಯದ್ವೈತರಣೇತರಂಗಿಣಿಯ ಪೆರ್ಮಡುಗಳೊಳಿ 
ದಿರುಂ ಬಚಿಕಿಯುಮಾಸಿಸುತ್ತುಂ[ಪಾಠಾಂ. ಯುಂ ಮಿಸಿಸುತ್ತು ೦] (ಅಜಿಪು. 
| 
| 


ಅಸುರಕುಮಾರ 


೧೧-೧೦ ವ). ಈಜಿಸು : (8). [ಈಸ್ಮು * -ಇಸ್ಕು] 20 
ಈಸ್ಕು, ಈಜು, (ಕ್ರಿ). ನೀರಿನ ಮೇಲೆ ತೇಲುತ್ತ ಹೋಗು; 
ನೀರಿನಲ್ಲಿ ಚಲಿಸು: “ಈಸು-ಜಲೋತ್ತ ರಣೇ, ಶಕಟಾಂಗೇಚ (ಇರ್ಚಿ)” | 
(ಶಮಧಾ) ; ವ್ಯಾಸಮುನೀಂದ್ರರುಂದ್ರವಚನಾಮೃತವಾರ್ಧಿಯನೀಸುನೆಂ 
ಕವಿವ್ಕಾಸನೆನೆಂಬ ಗರ್ವಮೆನಗಿಲ್ಲ ( ಸಂಪಭಾ. ೧-೧೩) ; ಬಯಲ್ಲೊಜಕ 
ಯನೀಸುತಿರ್ದೆಂ ಗುರುವೆ (ವಾಗೀರ. ದೇ. ೨೬೦-೨೧); ಅರು ಣ/|೩5 
ವಾರಿಯ ತೊಆಕಿಯನೀಸಿದರು (ಕುವ್ಯಾಭೀ. ೯-೧೫) ; ಈಸಬೇಕು ಇದ್ದು 
ಜೈಸಬೇಕು (ಪುರಂದ. ೧-೧೨ ಪ); ಅವು ನೀರಿನೊಳಗೆ ಚನ್ನಾಗಿ ಭ್ರ 
ತ್ತವೆ (ಮುಂಬಯಿ. ೨-೩೧) ; ಈಸುವವನಿಗೆ ಮಾಸೆ ಭಾರವೇ (ಗಾದೆ). 
ಈಜು: ಮಹಾಸಮುದ್ರವನೀಜುವನಂತೆ ಕರ ಕಾಲು ಆಡುವನ್ನಕ್ಕ | 
ಜೀವನ ಭ್ರಮೆ (ತುಜುಗಾ. ೩೯); ಈಜಲಜಕಿಯದವನೊಂದಾಗಿ ಹೊಳೆಯ | 30 
ಹಾಯ್ದಿ ಹೆನೆಂದು (ಮೋಳಿಮಾ. ೧೦೨-೪೦೬) ; ವಾರುಧಿಯನೀಜುನನಂತೆ | 
(ಎಲೇಶ್ವ. ೩೯) ; ಯುದ್ಧಸಮುದ್ರವನ್ನು ಈಜಿ ದಡವನ್ನು ಏರುತ್ತಲಿ; 
ಧೇನೆ (ಕೃವಾಭೀ. ೧೪೯) ; ಮುನ್ನ pS ಮರಿಗೆ ಯಾಜುವುದನ್ನು ' i 
ಕಲಿಸುವರಾರು (ಜಿನಭಾ. ೩೨-೨೨); ಕಿಜುಮುಗಿಲೆಂಬಂತಿರೆ ನೆರೆದುರ್ಬಿ ! 
ಪರ್ಬಿ ಪಜ್ಜೆವಿಡಿದೀಸಿ (ರಾಮಾಶ್ವ. ೧೦೧-೧೧). 85 
ಈಜಬೀಳು - ಈಜು ; ಈಜುವುದಕ್ಕಾಗಿ ಬೀಳು (8). ಈಸಗಲಿ ಎ 
ಈಜುವುದನ್ನು ಕಲಿ: ಕೆಲವು ದಿವಸ ಹೊಳೆಯಲ್ಲಿ ಈಸಗಲಿತ. 
(ಮುಂಬಯಿ. ೪-೩೭). ಈಸಗಲಿಸು - ಈಜುವುದನ್ನು ಕಲಿಸು: | 
(ಮುಂಬಯಿ. ೫-೧೩೫ ಕಿ). ಈಸಗಾಯಿ, ಈಸೋಕಾಯಿ- ಈಸುಗಾಯಿ: ` ಷ್‌ 


ತೇಲಿಸಬೇಕಾದರು ಈಸಗಾಯಿಯಲ್ಲದೆ ತೇಲಿಸುವದೇ ಕಲ್ಲು ಕಟ್ಟ ಕೊಳಲು ' 140 
(ವಿಸಾಸು. ೮-೧) ; ಈಸಲಾಜದೆ ಮುಳುಗೆದ್ದು ಅಹಾ ಈಸೋಕಾಯನೆ | 
ಬಿಟ್ಟು ದೀಸೊಕಲ್ಲನೆ ಕಟ್ಟಿ ಈಸುವ ತೆಜದಿ ಈ ಭೂಸುರರಾದ್ರ ವ್ಯ (ಪುರಂದ, 
೧-೧೯-೨). ತಿಲ ಈಜಬೀಳು: ದತ್ತನೂ ಬತತ ಈಸ 
ಬಿದ್ದು ಹೊಳೆಯನ್ನು ದಾಟುವನು (ಸಣ್ಣಕ. ೪11, ೨೨). 

(ದೇ. ॥ ತನಿ. pa ನೀನ್ನು; ಕೊಡ. ಮಾಂಡ್‌ ; ತುಳು. ಈಚು, | 45 
ಈಜು; ತೆಲು, ಈದು ; ಕೋಲಾ. ಈಂದ್‌]. 


೮೩೮ 


ಈಸು 


| ಈಸ್ಕು, ಇಸ್ಕು (ಕ್ರಿ).೧. ಕೊಡಿಸು; ಕೊಡುವಂತೆ ಮಾಡು: ಅಂಜದಿರು 


ಆಳುಕದಿರು ಪರದೈವಕ್ಕೆ ಆಗದಿರು ; ಕೂಡಲಸಂಗನ ಕೈಯಲು ಈಸುವು 
ದಿನ್ನ ಭಾರ ( ಬಸನ. ೬೨೨) ; ಬೀಡಾರವಂ ಬೀಸಾಗಿ ಕೊಟ್ಟಿ ಡಿಗೆ ಸೋಪಸ್ಕ 
ರಂಗಳಂನೈಸರನು ಕೊಟ್ಟು ಬೆಂಕಿಯ ಕೊಡದೆ ಮೇಲಾಳನೀಸಿಯವರೇನ 
ಮಾಡುತ್ತಿಹರನೆಂಬುದಕೆ ಕಾವಲಂನಿಕ್ಕಿಯಿರಲು (ತುರಂಗ. ೩೨-೧೪). 
೨. ಕೊಡು: ಕನ್ತೆಳಿ ಕಿಳ್ವಾಳಅ? ಗೆಯ್ಮು ದತ್ತಮಂ ಕೊಟ್ಟಿರ್‌ ಕಳ್ವ 
ಕೆನ್ನದೆ ಈಸುವಾರೆಲ್ಲೋರುಂ (ಮೈ ಆರಿ. 801). 
೩. ತೆಗೆದುಕೊ :. ಅವರ ವಿದ್ಯಾಭ್ಮುದಯಕವಘಾತವಹನೆಂದು ಬಗೆದು 
ನಾನವನ ಬೆರಳೀಸಿದೆನೊ (ಹೆಚ್ಚಿರ: ೪೦-೧೦). ೪. ಅವಕಾಶ ಕೊಡು: 
ಜಿನಪತಿಮತದಿಂದಂ ಯೋಗನಿರೋಧಂ ತನ್ನೊಳೆಸೆಯೆ ಕರ್ಮಾಸ್ರವಮಂ 
ಜನಿಯಿಸಲೀಸದೆ ಸದ್ಗುಣದಿನಂತವಂ ತಗೆವುದದುವೆ ಸಂವರಮಕ್ಕುಂ 
(ಸುಕುಮಾ. ೮-೩೨) ; ಕಾಳಕೋಣನ ಮುಖದಲ್ಲಿ ಕತ್ತಲೆ ಕಾಣಲೀಸದು 
(ಪ್ರಭುವ. ೨೩೦) ; ಎಚ್ಚ ಕೋಲ್ಲಳ ಸೇರಲೀಸದೆ ಕಡಿದು (ನೋ ಹತ. 
೩೪-೨೭); ಮನೆಯಿಂದ ಹೊರಡಲೀಸುವ ಹೆಣ್ಣೆ ನಾನು (ಕಂನವಿ.೬-೧೬೭). 
ಇಸ್ಕು: ೩. ಖ೨೦೦... ಯಿಸುಕೊಂಡು ಮಾಗ ಬಹುಳ ಮಂಗಳ 
ವಾರದ ೧೦ ಯಲ್ಲಂ (ಎಕ. ೫11, ಶಿವಮೊ. ೯೩-೧೩ ; ?) ;;ಮೂಜಡಿಯ 
ನಿಸ.ಕೊಂಡು ಬೆಳೆದು (ಗುರುಚಾ. ೪-೨೬). 

ಈಸಿಕೊಡು - ತೆಗೆದುಕೊಡು ; ಕೊಡಿಸು: ವಿದ್ಮಾಧರರ್ಗೆಲ್ಲ 
ಮುಡಲುಂ ತುಡಲು ಮಾಸಿಳೊ ಟ್ಟು ಕೆಲವು ದಿವಸಕ್ಕೆ ಲ್ಲರಂ ಕಳುಪಿ 


೧೯೩೩, ೩೮-೧೫; 


(ಪುಣ್ಯಾಸ್ರ. ೧-೮೯ವ) ; ನಿನಗಿಂದೀಸಿಕೊಡುವೆನು ಕನ್ನಿಕೆಯ (ಸಂಭಪ. 
೧೯-೪೫; ತನ್ನಯ ಕೂಸಿಗಾ ತನಿವಣ್ಣ ಪತಿಯಿಂದೀಸಿಕೊಡೆ (ಮದೇಪು. 
೫-೧೮) ; ನಾನು ಅರಮನೆಯಲ್ಲಿ ಅದನ್ನೆಲ್ಲ ನಿನಗೆ ಈಸಿಕೊಡುತ್ತೇನೆ 


(ಕಸಾಚಿ. ಆ೮). ಈಸಿಕೊಳ್‌, ಇಸಕೊಳ್ಳು, ಇಸಗೊಳ್ಳು, ಇಸಿಕೊಳ್‌, 
ಇಸುಕೊಳ", ಇಸುಕೊಳ್ಳು, ಈಸಿಕೊಳ್ಳು, ಈಸುಕೂಳ್‌, ಈಸುಕೊಳ್ಳುಎ 
ತೆಗೆದುಕೊ; ಸ್ವೀಕರಿಸು: “ಗೃಹೀತಾರಃ-ಈಸಿಕೊಳ್ವವರ್ಗಳ್‌ (ಪಾಠಾಂ. 
ಈಸಿಕೊಂಬವರ್ಗಳ್‌]” (ನೀತಿವಾ. ೧೪) ; ಚಾಗಮನೀಸಿಕೊಳ್ಳದ ವನೀಪ 
_ಕರಿಲ್ಲ (ಎಕ. ೪11, ಶಿಕಾರಿ. ೧೦೩-೨೨; 1149); ಅವರು ಒಕ್ಳುದನೀಸಿ 
ಕೊಂಡು ತನ್ನ ಕೃತ್ಯದ ನೇಮ ತಪ್ಪದೆ (ಮೋಳಿಮಾ. ೨೨-೮೮) ; ನಿಮ್ಮ 
ಪ್ರಮಾಣ ಪತ್ರಮಂ ತೋಜಕಿಂದೀಸಿಕೊಂಡು (ನಂಬರ. 
ನಿಜತನೂಜನನೀಸಿಕೊಂಡು ಭೂ ಪತಿ ತನ್ನ ಭುಜತುಂಬಲಮರ್ದಸಪ್ಪಿ 
ಕೊಂಡ (ಭರಚ. ೨೬-೨೬); ಎಲ್ಲಿಯಾದರೂ: ನಾಲ್ಕೈದು ರೂಪಾಯಿ 
ಗಳ ನ್ನು ಸಾಲವಾಗಿ ಈಸಿಕೊಂಡು ಬರಬೇಕೆಂದು ಮನಸ್ಸಾಯಿತು 
(ಮಗಮಾಂ. ಇಸಕೊಂಡ ಹಣ ಕೊಡದೆ ಗಂಟುಕಳ್ಳತನ 
ಮಾಡ್ತಾ ಇದ್ದಾನೆ ಅಂಜನಪ್ಪ (ಮರಳಿ. ೧೮೪) ; ಓದಿಯಾದ ಮೇಲೆ ಆ 
ಕಾಗದವನ್ನು ಕ ಸ್ವಲ್ಪ ಕೆಳಕ್ಕೆ ಒಡ್ಡಿ ರಂಗಮ್ಮ ಇಸಕೊಂಡರು (ರಂಗವ. 
೧೯೫); ಕೆಲವು ಹಣವನ್ನು ಕೊಟ್ಟು ಪಾವತಿ ಇಸಗೊಂಡರು (ಬೆಟ್ಟ ಹೊ. 
೬೮) ; ಅವನು ರೂಪಾಯಿಗಳನ್ನು ಸಗೊಳ್ಳಲಿಲ್ಲ (ಫಲಸಂ. ೩೩); 
ಬ ಮ್ಮಿದೆ €ವರಸರ ಕಯ್ಮಲು ಸುಗ್ಗಲದೇವಿಯರಿಸಿಕೊಂಡು ಹಾಲ 
ಹೊಳೆಯ ಹಳ್ಳ ದೊಳಗೆ ಸ ಕೊಟ್ಟು (ಇಆ. 2011, ೯೭-೩೫ ; 1187); 
ಆಗ ಕೊಟ್ಟು ಬಿಡುವೆ ಇಸುಕೊಂಡು ಹೋಗುವಿರಂತೆ (ರೂಪ ಸ ೦.೪೮) ; 
ತಾಂ ಕುಡುವುದು ಮಗುಬ್ದವರ ಕೈಯಲೀಸುಕೊಂಬುದು (ಪಂಚತಂ. 
೧೨೫-೧೫) ; ಬೀಸಣಿಗೆಯನ್ನು ಈಸುಕೊಂಡನು (ದೌ ಲ ತ. ೧೫); 
: ಈಸುವಾರ್‌ - ಕೊಡುವವರು: ಕಳ್ವರೆನ್ನದೆ ಈಸುವಾರೆಲ್ಲೋರುಂ 
(ಮೈಆರಿ. ೧೯೩೩, ೩೮-೧೫; 801). 
(ದೇ. ॥ ತನಿ. ಈ; ತೆಲು. ಇಚ್ಚು ; ಕೊಂಡ. ನಾಯ್ಕಿ. ಸೀ; 
ಪರ್ಜಿ. ಚೀ; ಗಡಬ. ಸೀ; ಗೊಂಡಿ. ಸೀಯಾನಾ; ಕುಣ. ಶೀವ] 


೬-೧೩೮) ; 


೫೨) ; 


ಈಸ್ಕು 


ಈಸು, (ಕ್ರಿ). ಸೆಳೆ; ಎಳೆ; ಕರೆ: ಅನಂ ಪಯಃಶ್ರೇಣೇಕಾರಣಮಾಕಳ 
ಸ್ತನಮುಮಂ ಮಾಣ್ಬೀಸುವಂ ಶೃಂಗಮಂ (ಬಾಧಪು. ೫-೬೩). ([?] 

ಈಸ್ಕು ಈಜ್ಯು (ನಾ). ನೀರಿನಲ್ಲಿ ತೇಲುತ್ತಾ ಚಲಿಸುವುದು; ಈಜು 
ವುದು; ಈಜುವಿಕೆ: ಓಸು ಬರುತ್ತದೆ ಈಸು ಬರಲ್ಲನೆ (ಗಾದೆ); ನಾನು 
ಈಸು ಕಲಿಯುವುದಕ್ಕೆ ಹೋಗಿದ್ದೆ (ರೂಢಿ). ಈಜು : ಮಾನಿನ ಮರಿಗೆ 
ಈಜು ಕಲಿಸಬೇಕೆ? (ಗಾಡಿ). [ಆ ಈಸು] 

ಈಸ್ಕು (ನಾ). ಇಷ್ಟು; ಈ ಪ್ರಮಾಣ; ಈ ಸಂಖ್ಯೆ: ಈಸಕ್ಕಿಯ ಆಸೆ | 
ನಿಮಗೇಕೆ ಈಶ್ವರನೊಪ್ಪ (ಶೂನ್ಯಸಂ. ೨೨೬-೧೪) ; ಎನಗೇಕೆ ಈಸು; 
ಸತ್ಯಾರ ಸಂಭ್ರಮ ಗುರುವೆ (ದೀಕ್ಟ್ಟಾಬೋ. ೧೪೪-೮) ; ಬೇಸಣಾಯಿತೆ 
ಧ್ಯತಿಗ ಕಲಿತನಕೀಸು ಮೊಲೆಗಳು ಮೂಡಿದವಲಾ ಪಾರ್ಥ (ಕುವ್ಕಾ ಕ.| 

ನಾವೀಸುದಿನಂಬರ ನಿನ್ನ ಈಸು ವಿವೇಕಿಯೆಂದಜಕಿಯೆವು 
(ಕುರಾಸಾಂ. ಈಸ ಂ೦ದಿನ್ನು ಕಾಡುವುದೊಳ್ಳಿತಲ್ಲೆಂದು 
(ನೋಹತ. ೨೭-೬೫) ; ಈ ವನವನೀಸು ದಿನವಗಲದೆ ನಾವು ಕಾದುದು 
ಸಫಲವಾದುದು (ಸಾಳ್ವಭಾ. ೬-೧೬). 

ಈಸರು ಐಎ ಇಷ್ಟು ಜನರು: ಓಸರಿಸುತೈತಂದು ಬಲರಾಮ ಕೃತ 

ವರ್ಮರೀಸರನು ಕಂಡು (ತುರಂಗ. ೩೯-೧೭) ; ಈಸರೊಳಗೊರ್ವನಾದರು 
ನರನ ತೋರಿಸಲ್ಕೇಸೂರನಾದರುಂ ಪಾಲಿಸುವೆ (ತುರಂಗ. ೬೧-೨). 
ಈಸೀಸು (ದ್ವಿರುಕ್ತಿ): ಈಸೀಸಗಲ ದೋಸೆ ಏಸೇಸು ಮೆದ್ದೀ (ಗಾದೆ) ; 
ಒಂದೊಂದು ದೋಸೆ ಈಸೀಸಗಲ (ಗಾದೆ). ಈಸೈೆಸು - ಇಷ್ಟು ಅಷ್ಟು : 
ಎಣಿಸಬಹುದೇ ಭೋಜನದ ಸಂದಣಿಯನೀಸೈಸೆಂದು (ಕುವ್ಯಾಸ. ೭-೩೫). 
ಈಸೊಂದು - ಇಷ್ಟೊಂದು; ಇಷ್ಟು ಹೆಚ್ಚು : ಇದಕೇಕೆ ಈಸೊಂದು 
ಕಾಲ ಬಳಲುವರೆ (ಸೋಮಾರ. ೭೯-೮). (7) 

ಈಸು, ಕಚ್ಛು, ಈಜ್ಕು (ನಾ). ೧. ಇರ್ಚಿಮರ; ಮೂಕು: 
4 ಈಸು-ಜಲೋತ್ತರಣೇ, ಶಕಟಾಂಗೇ ಚ(ಇರ್ಚಿ)” ( ಶಮಧಾ) ; “ಕೂಬರ 
ಮೆನಲ್ಕೀಸು ೫ (ಮಂಗರಾ. ೮೪-೨೫); ಉಡಿದಿರ್ದಚ್ಚಲಕದೀಸು ತಬ್ಲಿದ 
ನೊಗಂ ಜೀಜಕಿಲ್ದ ಚಕ್ರಂ (ಸಂಪಭಾ. ೧೦-೯೧) ; ಕದನದೊಳಾರ್ದು 
ಸಾರ್ದಿಸೆ ಮಹಾರಥದಚ್ಚು ಸಿಡಿಲ್ದುದೀಸು ಸೂಸಿದುದರಗೀಲ್‌ ಕಟಲ್ಲುದು 
(ಪಂರಾಮಾ. ೧೩-೬೯) ; ಮಡಿಗೆಗೆ ಸಂದ ಕೂಜಟಂಗೆಯ ಭಗ್ನ | ನಿಜ 
ಗೋತ್ರಹಾನಿ ಯಾಸುಡಿದೊಡೆ ಕಾಂತೆಗಕ್ಕೆ ಫಲಕಕ್ಕೆ ಲಯಂ (ಆಟ್ವಿಮ. 
೯-೩೧); ತುರಗದಲಿ ರಥಚಕ್ರದಲಿ ಕೂಬರದೊಳೀಸಿನಲಚ್ಚಿ ನಲಿ ದುರ್ಧರ 
ಶಿಳೀಮುಖಜಾಳವನು ಜೋಡಿಸಿದನಾ ಪಾರ್ಥ (ಕುವ್ಯಾ ಕ. ೧೪-೧೮); 
ನಿರಂಜನನ ರೆಂಟಿಯ ತೋಳು ಮುದಿದಿದ್ದಿತು. ಪ್ರಭಾಕರನ ಬಂಡಿಯ 
ಈಸಿಗೆ ಹುಳುಹತ್ತಿದ್ದಿತು (ವಾಸನಾ. ೨೨). ಈಚ್ಯು : ೧. “ಕೂಬರಃ, 
ಯುಗಂಧರಃ - ಈ ೨ ಈಚು” (ನಾಚಿರಾ. ೧೩೪) ; ಲವವೆಂದು ನುಡಿಸಿ 
ಕೊಂಬ ಆ ಕಾಲನೀಚುಗಳು ಸಿಂಗರಂಬಡೆದ ಲಸದಾಕಾಶವೇ ರಥದ 
ಮೇಲುಭಾಗಂ ಕಣಾ (ವೀಕೈಪು. ೨-೧೦-೧೦). ೨. ನೇಗಿಲಿಗೆ ಜೋಡಿ 
ಸುವ ಈಚು. "ಈಚುಕೋಲು' ಪರಾ. ಈಜು : ೧. ಧರೆಯೆ ರಥ 
ವಾಯ್ತು ಮತ್ತುರುತಾರೆಯಾಜಾಯಿತು ಕನಕಾಚಲವೇ ಚಕ್ರದಿರಮಾ 
ಯಿತು ಮಿಕ್ಕಿ ಗಿರಿಗಳೇ ಸುತ್ತುವಲಗೆ ಹಾಸಾಯಿತು ವಾರುಧಿಯೆ ವಸ್ತ್ರ 
(ಲಕ್ಷ್ಮಭಾ. ೮-೧-೩೪). 

[ಪ್ರಾ. ಈಸಾ (೮ ಸಂ. ಈಷಾ). / ಮರಾ. ಗುಜ. ಈಸ್‌] 

ಈಸುಕಾಯಿ "ಈಸುಗಾಯಿ' ನೋ. 

ಈಸುಕುಂಬಳಕಾಯಿ "ಈಸುಗುಂಬಳಕಾಯಿ' ನೋ. 

ಈಸುಕೊಳ್‌ "ಈಸ್ಟು' ಪರಾ 

ಈಸುಗಾಯಿ, ಈಜುಗಾಯ್ಕಿ ಈಸುಕಾಯಿ (ನಾ). ಈಜುವಾ ಗ| 
ಕಟ್ಟಿಕೊಳ್ಳುವ ಒಣಗಿದ ಸೋರೆಕಾಯಿ (8): ಈಜುಗಾಯಿ (8). | 


೨೬-೩೧); 


೧-೪೪); 


೪೬೯ 


ಈಳ್ಳೆ 


ಈಸುಕಾಯಿ : ಹರುವ ಹೆದ್ದೊರೆಯೊಳುಕ್ಕಾಸು ಈಸುಕಾಯಿ ಹರ 
ಗೋಲು ತಪ್ಪಿ ಕೈಸೋತು ಕಡಿಗೆ ಬರುವ ಮನುಜ ನಡುವೆ ಮುಣುಗುವ 
ಪರಿಯಂತೆ (ನೋಕ್ಷದೀ. ೨೦-೧). [ಈಸ್ಕು * ಕಾಯ್ಕಿ (ಆ ಕಾಯ್‌,)] 
ಈಸುಗಾಯಿಬಳ್ಳಿ (ನಾ). ಸೋರೆಯ ಬಳ್ಳಿ (ಮೈಔಗಿ. ೪೯-೯೭೨). 
[ಈಸುಗಾಯಿ + ಬಳ್ಳಿ) 
ಈಸುಗುಂಬಳಕಾಯಿ, ಈಸಗುಂಬಳಕಾಯಿ, ಈಸುಕುಂಬಳಕಾಯಿ 
(ನಾ). - ಈಸುಗಾಯಿ : ದಾಸರಿಗೆ ಶಬ್ದಸಾಹಿತ್ಯವು, ಈಸ ಬಲ್ಲವನು 
ಲೀಲೆಗಾಗಿ ಕಟ್ಟಿಕೊಂಡ ಈಸುಗುಂಬಳಕಾಯಂತೆ (ಸಾಹಿಸಂ. ೬೪). 
ಈಸಗುಂಬಳಕಾಯಿ: ಒಬ್ಬ ಸಾಲೇಹುಡುಗನು ಈಸಗುಂಬಳ 
ಕಾಯಿಯ ಸಂಗಡಿಯನ್ನು ನಡುವಿಗೆ ಕಟ್ಟಿಕೊಂಡು (ಮುಂಬಯಿ. ೪-೩೭). 
ಈಸುಕುಂಬಳಕಾಯಿ (9). [ಈಸು + ಕುಂಬಳಕಾಯಿ] 
| ಈಸುಲಯ್‌ (ನಾ). ರೆಕ್ಕೆ ಇರುವ ಗೆದ್ದಲುಹುಳು : ಸಾಟಾಗೆ, ಖಲಾಗೆ, 
ಈಸುಲ್‌, ಬಾಸುಟರ್‌, ತಿಪ್ಪುಆರ್‌ (ಶಬ್ದಾನು. ೧೪೦ ವ್ಯಾಖ್ಯಾ). [?) 
ಈಸೂಯ್‌ (ನಾ). ೧. ನಡೆಯುತ್ತಿರುವ ವರ್ಷ; ಈ ವರ್ಷ: 
ಈಸೂಲರ್‌ ಎ ವರ್ತಮಾನ ವರುಷಂ (ಶಮದ. ಪರಿ. ೧).೨. ಈ ಬಾರಿ; 
ಈ ಸಾರಿ; ಈ ಸಲ. ೩. ಈ ಸರದಿ. [ಈ್ಯ (೮ ಇದು) * ಸೂಟ್‌] 
ಈಸ್ತ್ವರ "ಈಸರ' ನೋ. 
ಈಹ (ನಾ). ಕೊಡುವಿಕೆ. "ಬೆನ್ನೀಹ' ಪರಾ. [ಕ್ಯು * -ಹ್ಮ) 
ಈಹ್ಯ (ನಾ). (?): ಈಶಾನ್ಯದ ಹೆಬ್ಬಳ್ಳದ ಈಹದ ತಾಳತಿಟ್ಟಿನಲ್ಲಿ 
ನಟ್ಟಿ ಕಲ್ಲು (ಎಕ. 21೪, ಮಂಡ್ಯ. ೧೧೫-೮೭ ; 1516). [?] 
ಈಹಲೋಕ (ನಾ). ಇಹಲೋಕ: ದೇಹದೇಹ ಸಂಬಂಧ ಮೋಹ 
ಮಮತೆಗಳಿಲ್ಲ ಈಹಲೋಕದಲ್ಲಿ ಬಂದು ಚರಿಸುವ ಪರಿಯಂತ(ಮೋಕ್ಷದೀ. 
೫೬-೪). [< ಸಂ. ಇಹಲೋಕ] 
ಈಹಾಮೃಗೆ (ನಾ). ೧. ತೋಳ : 4ಕೋಕಮಾಹಾಮೃಗಂ ವೃಕವೆನಲು 
ತೋಳನಕ್ಕು ೫ (ಮಂಗರಾ. ೪೮-೮) ; ಈಹಾಮೃಗ ಶೃಗಾಲಾಚ್ಛ ಳಳ 
ಶಾರ್ದೂಲ *ಸೋಲಾಂಗೂಲ ಮೃಗಷರಾಹಾದಿಗಳವೋಲ್‌ (ತತ್ತ್ವ 
೧೪೩). ೨. [ನಾಟ್ಯ] ದ ಶೃ ಕಾವ್ಯಗಳಲ್ಲಿ ಒಂದು ಬಗೆ; ia 
ವಿಧವಾದ ರೂಪಕಗಳಲ್ಲಿ ಒಂದು; ದಿವ್ಯಸ್ತ್ರೀಯನ್ನು ಅವಳ 
ಇಚ್ಛೆಗೆ ವಿರುದ್ದವಾಗಿ ಹೊತ್ತುಕೊಂಡು ಹೋಗುವ ಕಥೆಯಿಂದ 
ಕೂಡಿ, ಧೀರೋದ್ದತನಾಯಕ ಪ್ರತಿನಾಯಕರನ್ನೊಳಗೊಂಡು, 
ನಾಲ್ಕು ಅಂಕಗಳು ಮೂರು ಸಂಧಿಗಳುಳ್ಳದ್ದಾಗಿ, ಶೃಂಗಾರಾಭಾಸ 
ರಸದಿಂದ ಕೂಡಿದ ಒಂದು ರೂಪಕ ಭೇದ: “ಜಿಂಕೆ (ಮೃಗ) 
ಯಂತೆ ಅಲಭ್ಯಳಾದ ನಾಯಿಕೆಗಾಗಿ ಇಚ್ಛಿಸು(ಈಹಾ)ತ್ತಾನೆ ಎಂಬ 
ಕಾರಣದಿಂದ "ಈ ಹಾ ಮೃ ಗ? ಎಂಬ ಹೆಸರು? (ದಶರೂ. ೧೯೧); 
ಅಭಿನಯದ ಸಹಾಯದಿಂದ ಪ್ರದರ್ಶಿಸಲ್ಪಡಬಹುದಾದ ಕಾವ್ಯಗಳಿಗೆ 
| ದೃಶ್ಯ (ಎಂದರೆ ನೋಡಬಹುದಾದ) ಕಾವ್ಯಗಳೆಂದೂ ರೂಪಕಗಳೆಂದೂ 
| ಹೆಸರು. ಇವು ೧. ನಾಟಿಕ... ೯. ಅಂಕ, ೧೦. ಈಹಾಮೃಗ-ಎಂದು 
| 
| 


10; 


15 


20 


25 


; ಹತ್ತುವಿಧ (ಕೈಪಿಡಿ. ೨೦೫). (Ao.] 
ಈಹೆ (ನಾ). ೧. ಆಸೆ; ಹೆಚ್ಚಾದ ಬಯಕೆ: ಅವಗ್ರಹಗೃಹೀತಾರ್ಥ 
ಡೊಳ್‌ ತದಿ  ಕೇಷಾಳಾಂಕ್ಷೇಃಂ pM (ತತ್ತ್ವಪ್ರ. ೫೬). ೨. ಪ್ರಯತ್ನ. 
೩. ಚೇಷ್ಟೆ; ವ್ಯಾಪಾರ. (ಸಂ. ಈಹಾ] 
ಈಹೊತ್ತು * ಈ ಪೊಟ್ಟು 
(ಈಳ್‌ "ಈಟ್‌? ನೋ. 
| ಈಳ, (ನಾ). ಸಿಂಹಳದ್ವೀಪ: ಕಾಪಾಲಿವೊಲಿವ ಶರಣಂ ತನ್ನ ನಲುವೆ:ಯಿಂ 
ki ಈಳದೊಳು ಪುಟ್ಟ (ಏನಾರ. ದೇ. ೧೧೫-೧೧). 
| [+ ತನಿ. ಈಬ ೮ ಪಾಲಿ. ಸೀಹಲ] 


ನೋ. 


ಈಳೆ 


ಈಳ್ಯ (ನಾ). ಕೀಳು (?) : ಕೇಳಲಾಗದು ಅವರ ಮಾತನು ಹೇಳಿದಂಥ 
ಕುಜುಹು ಹುಸಿಯೆ ಕೀಳುಮನುಜರು ಕಾಗಿ ಬಾಯೊಳು ಈಳರಾಗುವರು 

[1] 

ಈಳನ (ನಾ). ಹೊಗಳಿಕೆ; ಸ್ತುತಿ: ಮಹಾತ್ಮರ ಯಾಳನಂಗಳಂ 
ಅಂಗವಿಸುತ್ತಲೆನ್ನ ನುತಿಪೊಲ್ಲೆ ನೆ ವೊಲ್ವ ವೃಷಾಧಿನಾಯಕಂ (ಸತಿಲ. 

[« ಸೆಂ. ಈಡನ] 


(ಕಾಲಸಂ. ೩೫-೨೦). 


೧-೧೪). 

ಈಳಿ "ಈಲಿ' ನೋ. 

ಈಳಿಗೆ "ಈಡಿಗ? ನೋ. 

ಈಳಿಗೆ (ನಾ). ತರಕಾರಿಯನ್ನು ಕತ್ತರಿಸುವ ಮಣೆಗೆ ಜೋಡಿಸಿರುವ 
ಕತ್ತಿ; ತರಕಾರಿಯನ್ನು ಹೆಚ್ಚುವುದಕ್ಕಾಗಿ ಬಳಸುವ ಹರಿತವಾದ 
ಅಲಗುಳ್ಳ ಲೋಹದ ಕತ್ತಿ; ಮೆಟ್ಟುಗತ್ತಿ: “ಈಳಿಗೆ ಕೊಯ್ದ ತ್ತಿ 
ಯಕ್ಕು” (ಕವಿಕಂ. ೨೦೮) ; ಕೊನೆಕಾಜರುಂ ಆಡಕೆಯ ಸುಲಿದ 
ಮೊತ್ತಮುಂ ಈಳಿಗೆಗೆ ಬಿಳೆವೂಳಿಗವೀಳೆಯಂ ಬಿಟ್ಟರು (ಎಕ. ೪1, ಕಡೂರು. 
೯೫-೬೭ ; 1224) ; ಕಳವಳಮಾ ಮೆಯ್ಕ್ಮೇಳಂ ತಾಳಿಗೆಯಾಳಿಗೆಯಿಆು 
ಕುಳಿಯಿವಾದಿಯಾಗಜ ಕುಳನಂ (ಶಮದ. ೨೭) ; ಕುಡುಗೋಲು ಈಳಿಗೆ 
ಸುರಗಿ... ಮೊದಲಾಯುಧಂಗಳಂ (ಶಾಸ್ತ್ರಟೀ. ೫೬-೫) ; ಈಳಿಗೆಯಿಂದ 
ಹೆಚ್ಚಿ ಹೋಳುಮಾಡಿ ಅದನ್ನು ನಾವಿಬ್ಬರೂ ತಿನ್ನುವ (ಮುಂಬಯಿ. 

[« ಸಂ. ಈಲಿಕಾ] 

ಈಳಿಗೆಕತ್ತಿ (ನಾ). ಎ ಈಳಿಗೆ: ಈಳೆ ... ಮೊಟಕುಕತ್ತಿ, ಗುಜ್ಜುಕತ್ತಿ, 
ಈಟಕತ್ತಿ, ಈಳಿಗೆಕತ್ತಿ (ಸಿದ್ಧಾಂತಿ, ೨೨೮). [ಈಳಿಗೆ * ಕತ್ತಿ) 

ಈಳಿಗೆಮಣೆ (ನಾ). ಎ ಈಳಿಗೆ: ತರಕಾರಿ ಹೆಚ್ಚಲು ಈಳಿಗೆಮಣೆ ಬೇಕು 
(ರೂಢಿ). [ಈಳಿಗೆ * ಮಣೆ] 

ಈಳಿಲು (ನಾ). ಕೀಳು ; ಕಡೆ: ಈ ಲಸದ್ಭರ್ಮ ಪ್ರತಿಕೂಲರೆ ಅಧಮರು 
ಭೂಲಲನೆಗೆ ಭಾರಕರವರು ಹೇಳಲೇನವರ ಜನ್ಮಾಳಿಗಳ್‌ ತರುಲತೆಗೀಳಿಲು 

ಎ ನಿರಯದ ಪಾಲವರು (ಪ್ರಸಭಾ. ೩೪-೧೦). [< ಏಳಿಲ) 

ಈಳಿಸು (ಕ್ರಿ). ಸ್ತುತಿಸು; ಹೊಗಳು: ಸ್ಮರಿಸುತ್ತೀ ಕ್ಷಿಸುತೀಳಿಸುತ್ತೆ 
ಯಜಿಸುತ್ತಾನಂದದಿಂ ಭಕ್ತಿಶಾಂಕರಿ (ಶತಕ. ೧೬೩೬-೯೫). 

[ಈಳನ + -ಇಸ್ಕು] 

ಈಳು (ಕ್ರಿ). ಸ್ತುತಿಸು; ಹೊಗಳು; “ಸೆಳೆ, ತೆಗೆ” (ಭಾವಟಂ. ಕೋಶ); 

ಏಳುತಲೆಗಳು ಗುಣವನೀಳುತಲೆ ಸತಿ ನಿಂದಳು (ಭಾವಚಿಂ. ೯-೩೯). 
[೮ ಸಂ. ಈಡ್‌] 

ಈಕಿ, ಇಕ್ಳೆ (ನಾ). ೧. ಕಿತ್ತಳೆ, ಹೇರಿಳೆ ಮೊದಲಾದ ವರ್ಗಕ್ಕೆ 
ಸೇರಿದ ಮರ: ಬಾಳೆಯ ಮಾವಿನ ಕಮ್ಮರದೀಳೆಯ ತನಿವಣ್ಗಳಿಂದಮರ್ಚಿ 
ಸಿದಂ (ಸಂರಾಮಾ. ೧೨-೬); ಬಾಳೆ ಸುನಿಂಬೆ ಮಾದುಫಲಮಾಳೆ ಬೆಡಂ 
ಗೆನಿಸಿರ್ದ್ದ ಮಾವು ಕಂಚೀಳೆ ಕವುಂಗು ತೆಂಗು ಪಲಸು (ಸೌಇಇ. IX-i, 
೨೪೯-೨೫; 1147) ; ಈಳೆಯ ಬಾಳೆಯ ಬನದೊಳು (ಎಕ. ೪111, ಸೊರಬ. 
೧೩೫-೨೭ ; 1217); ಮಾಳಿಗೆಯ ಮನೆ ಲೇಸು ಗೂಳಿಪಶುವದು ಲೇಸು 
ಈಳೆಯ ಹಿತ್ತಲಿರಲೇಸು ಪತಿವ್ರತೆಯ ಬಾಳು ಲೇಸು (ಸರ್ವಜ್ಞ. ೧೨೧೯); 
ಸುಟ್‌ವಾಟತಿ ತಾಲ್‌ ಯೀಳೆಯ ಕಿಜುನಾರಂಗದ ಕಟವೆಯ ಪೊಸತೋಂ 
ಟಿಂಗಳ” (ರಾಮಾಶ್ವ. ೩೦-೧೬); ಬಾಳೆ, ಈಳೆ, ನಾರಿಕೇಳ, ನಾರಂಗ, 
ನಿಂಬೆ ಮೊದಲಾದ ಫಲಗಳನ್ನೂ ಹಿಡಿದು ನಡೆಯುತ್ತಿದ್ದ ದಾಸಿಯರು 
(ಗಿರಿನ. ೧೨೪). ೨. ಕಿತ್ತಲೆ ಹಣ್ಣು; ನಾರಂಗ: “ಈಳೆಯೆನ್ನಲದು 
ನಾರಂಗಂ ? (ಕವಿಕಂ. ೭೫), ಈಳೆಯ ಪಣ್ಣದೊಂದು ರುಚಿ ಮಾವಿನ 
ಪಣ್ಣೊಳಗುಂಟಿ (ಧರ್ಮಾ ಮೃ. ೪-೧೨೭) ; ಈಳೆ ನಿಂಬೆ ಮಾವು 
ಮಾದಲಕ್ಕೆ ಹುಳಿನೀರನೆಆಕೆದವರಾರಯ್ಕ (ಮಹಾದೇ. ೧-೧) ; ಈಳೆಯಂ 
ತೆರಡವರು ಹೂನೆ ಹಣ್ಣಹ ತೆರದಿ ಮಾತೊಡನೆ ಮಾಟವಿದೆ (ಹೆಬ್ಬೆರ. ೭-೮). 


೧-೧೬). 


೮೪೦ 


10 


ಶಿ 
ಉೂ 


30 


45 


ಈಆಿಿಲ್‌ 


೩. ನಿಂಬೆಯ ಹಣ್ಣು : *ಈಳೆ ಲಿಂಬೆ? (ಕಶರ. ೧೫); ಎಳಮಾವಿನ 
ಮಿಡಿ ಮಾಗುಳಿ ಮೆಲಸಿನ ಕರೆ ಬೆತ್ತಲಟ್ಟಿಯಾಳೆಯ ಗೊಲೆಯಂದಳ 
ವಟ್ಟರೆ ಲಾವಣಕಂಗಳನಿಕ್ಕಿದರ್‌ (ಸುಕುಮಾ. ೧೧-೩೦). "ಕೆಂಚೀಳೆ,? 
“ಕಿತ್ತೀಳೆ' "ದೊಡ್ಡೀಳ್ಕೆ' *ಸೇರೀಳೆ' ಪರಾ. ಇಳ್ಳೆ (8). 
(ದೇ. ॥ ತೆಲು. ಈಡೆ - ಕಿತ್ತಲೆ. / ಮರಾ. ಈಡ] 

ಈಳೆಸಾಂದು (ನಾ). ಈಳೆಯ ಗಂಧ, --ಅನುಲೇಪನ : ನಜುಸುಯ್ಕ 
ಕೆಂಫುಗಳ್‌ ಬೆರಸುವಿನಂ ಕೆದಕ್ಕದಿಸಿ ಪೆರ್ಮೊಲೆಗಳ್‌ ಬಳಮರ್ದನಂಗ 
ಜಂಗರೆವವೊಲೀಳೆಸಾಂದರೆವರಿಂಬಳವಟ್ಟಿಕೆ ಘಟ್ಟವಳ್ತಿಯರ್‌ (ಮಲ್ಲಿ. 
೨-೬೦). [ಈಳಿ + ಸಾಂದು] 

ಈಳ್ಕುಳಿ «ಈಟ್ಟುಳಿ' ನೋ. 

ಈಳ್ಕುಳಿಗೊಳ್‌ "ಈಟ್ಟುಳಿಗೊಳ್‌' ನೋ. 

ಈಳ್ಕೊಳ್‌ "ಈಲಕ್ಕೊಳ್‌' ನೋ. 

ಈಳ್ಲಿಡಿ (ನಾ). ಉದ್ದವಾದ ಕಿಡಿ; ನಿಡಿದಾದ ಕಿಡಿ: ಪರಿಗಿಡಿ ತುಡು 
ಗಿಡಿ ಬಳಲ್ಲಿಡೀಳ್ಲಿಡಿ...ಗುಂಡುಗಿಡಿಗಳಡದ್ದು೯ ವು ನಭದೊಳ್‌ 
(ಚಂದ್ರಭ್ಯು. ೫-೮೨). [ಳ್‌ (ಆ ನೀಳ) + ಕಿಡಿ) 

ಈಳ್ಗು (ಕ್ರಿ). ಎಳೆ; ಸೆಳೆ: ಒಂದು ಲಂಘನೆಯೊಳೆಡೆಗೈದಿ ವಿಡಿದು ಘನ 
ಕೂಬರದೊಳು ಆ ಶತಾಂಗನನೀಳಿ ಚೂರ್ಣಿಸಲ್‌ (ಶೇಷರಾ. 
೨೧೩-೧೭). [೮ ಈರ್‌) 

'ಈನ್ಗು ಕೊಳ್‌ "ಈಟ್‌? ಪರಾ. 

ಈಅಲ್‌ "ಈಲಾಲ್ಮ್‌' ನೋ. 

ಈಲಲ್‌,, ಈಅಲ್‌, ಈಜಲು (ನಾ). ೧. ಪ್ರಸವ; ಪ್ರಸೂತಿ; 
ಹೆರಿಗೆ. ೨. ಹೆರಿಗೆಯ ಹನ್ನೊಂದು ಅಥವಾ ಹನ್ನೆರಡನೆಯ ದಿನ 
ಮಾಡಿಸುವ ಮಂಗಳಸ್ನ್ನಾನ : ಒಡನೆಯ ಚಕ್ರವಾಕಿ ಪೊಸವಾಣತಿ 
ಕೋಗಿಲೆಯಾ (ಪಾ990. ಯೆ]ಜಲಿಂದು ಕೇಳ್ಸಡ ಗಿಳಿವೆಣ್ಣೆ ಪೊತ್ತಿನೊಳ 
ಗೆಯ್ದೆ ನವಿಲ್‌ ಮನೆದೀವಿ ಮಕ್ಕಳಂ ಪಡೆದುದು (ಅರ್ಧನೇ. ೧-೯೪) ; 
ಹ ನ್ನೆರ ಡ್ಲಿವಸಕ್ಕೆ ಪುಣ್ಯಾವಾರ್ಚನೆಯಿಂದ ಚನ್ನಾಗಿ ಯಿ[ ಯಾ ಆಲ 
ಮಾಡಿ (ಕುರಾಸಾಂ. ಪಾಂಚಾಳ. ೧-೫೫) ; ದಾನಧರ್ಮದಲಿ ಭೂಸುರರ 
ದಣಿಸಿ ನಾನು ಅನಂದವಾಳುತೋತ್ಸವದಿ ಮಾನುನಿಯಾರು ಸಂತಸದಿ 
ಯಾಜಿಲಮಾಡಿ ನಾಮವಿಟ್ಟಿರು ಕಾಟಿನೆಂದೂ (ಕುರಾಸಾಂ. ಪಾಂಚಾಳ. 
೧-೪೬) ; “ಕೂಸಿಗೆ ಹೆಸರ ನ್ನ್ನ ಡುವ ಕಾರ್ಯ” (ಪ್ರಭಣ್ಣ). 
ಈಅಲ್‌ : ೨. ಗೃಹಫುಣ್ಯವಾರ್ಚನೆಯ ಯಾಜಲಂ ವೈದಿಕದ ರಹಣೆಯಿಂ 
ದುರೆ ತೀರ್ಚಿ (ಪರಶು. ೧೫-೪೨). ೩. ಮಂಗಳೆ ಸ್ನಾನ: ಪಾಲ್ಗಡಲ 
ನೀರ ಪರಿವ ಪೊನಲ್ಲಳ್‌' ಸುರಗಿರಿಯ ಏರಿಯ ನೇರಾಣಿಯ ತಾಅಲ್ಲಳ್ಳಿಡಿ 
ದಿಳ(ದಂ)ದೇ£ ದೀ] ಅಲ್ಲೆ ಜಗಿದುವಾ ಜಿನೇಂದ್ರ ಸವನೋತ್ಸವದೊಳ್‌ 
(ಶಾಂತಿಪು. ೧೦-೫೧) ; ಅಸವನೆಗಂಗಲಕ್ಕೆ ತಲೆವಾಗಿಲೆಗಚ್ಚನೆ ನೋಡಲೀ 
ಆಲಿಂಗೊಸಗೆಗೆ... ಪೋಪೆಸಕದೆ ಪಾಂಬರೊಳ್‌ ನೆರೆವರಂ ಕುಲನಾರಿಯ 
ರೆಂಬುದೇ (ಮುಂಬರಾ. ೫, ೨೬೫-೪೩; 1229). ಈಲಅರಿಲು: ೨. ಈಜಲು 
ಮೂವಟ್ಟಲು ಹಸೆಹಂದರ ತೊಂಡಿಲು ಬಾಸಿಂಗ... ಈ ಪಜಕಿಯ ಮಾಡು 
ವನೆ ಶಿವಭಕ್ತ (ಚೆನ್ನವ. ಕ. ೨೩೮) ; ಬಳಿಕ ಮೂವಟ್ಟಿಲೀಜೌಲು ಕೈಯಲು 
ಸುರ್ವಿ ಬಜ್‌ೀಬಾಯನ ತರ್ಪಣ ಜಪಾ . . . ಶಾಂತಿಯ ಮಾಡಿದರಾಗ 
(ಸೊಬಸೋ. ೪-೨೨). ಈರ್ಲಪ್ಪ, ಈರ್ಲೆಣ್ಣೆ, ಬಾರಸ ಹೋ. 

[ಈಜ್‌ + -ಇಲ್‌,] 

ಕಲ್‌ (ನಾ). ಹೆರಿಗೆಯ ಮನೆ; ಸೂತಿಕಾಗೃಹ : ಅಬ್ಬೆ ದಾದಿ 
ಪರಿಚಾರಕರೀಜಕಲ ಕಾಪು ಕಾಪೆ ಕೂರ್ತಿಟ್ಟವರಾತ್ಮ ಪುಣ್ಯಮೆ ವಿಪುಣ್ಯರ 
ನೋಳಿಯೆ ಕಾಪು ಕಾಗುಮೇ (ಶಾಂತಿಪು. ೬-೧೦೬). 

[ಈರ್‌ + ಇಲ್‌] 


ಈಅಕಿಲು ೮೪೧ 


ಈಜಲು "ಈಲುಲ್ಕ್‌' ನೋ. 

ಈಟ್‌, ಈಳ್‌ (ಕ್ರಿ). ಸೆಳೆ; ಎಳೆ; ಬಲಾತ್ಕಾರವಾಗಿ ತೆಗೆದುಕೊ; 
ಕಿತ್ತುಕೊ; ಅಪಹರಿಸು: “ಈಟ್ಲನೆಂದು ಸೆಳೆದಂ” (ಶಮದ. ಪರಿ. ೧); 
*ಈಜ್ದುದೆನೆ ಕವಿವರರಿಂ ಸೆಳೆದುಕೊಂಡರ್ಥಮದು? (ಕವಿಕಂ. ೧೯೭); 
ನಿನ್ನಾಜ್ಞೆ ಮಣಿಕಿರೀಟಿಂಗಳನೀಟಕ್ಹೊದೆದುರುಳೆ ನೂಂ ಕ ಕುಳ್ಳಿರ್ಪುದು| 5 
ನೆತ್ತಿಯಮೇಲೆ ಸಕಲ ಭೂಪಾಲಕರಾ(ಯಶೋಚ. ೩-೫); ದಿವ್ಯಾಶ್ವಂಗಳಂ 
ಪೂಡಿ ವಾಗೆಯಂ ಕಯ್ಕೊಳೀಟ್ದು ತಾನಡರದೊಯ್ಯನೆ ದೇವಿಯರ ಕನ್ನೆ 
ಮಾಡದ ಕಟ್ಟದಿರೊಳಿರಿಸಿ (ರಾಮಾಶ್ವ. ೨೭-೧೫). ಈಳ್‌ : ತಚ್ಚೋಳನ 
ನೀಳ್ದು ತತ್ಯಟಿಕಮಂ ಕಡುಪಿನಿಂ ನೆೇಆಕಿಸೂಆಅಕಿಗೊಣ್ಣ ದೋಶ್ಯಾಳಿ ಕಳಿಂ 
ಗನಂ ಮುಟಾದು ಭಂಗಿಸಿದಾತ್ಮಭುಜಪ್ರತಾಪಮಂ (ಎಕ. ೪11, ಶಿವಮೊ. [10 
೬೪-೧೨ ; 1112); ದಶಕಂಠನುದಯಿಸಿ ಪರಾಕ್ರಮದಿ ಲಂಕಾಪುರವನು 
ಆ ಕುಬೇರನ ಕೈಯಲೀಳ್ದುಕೊಂಡು (ಸೌಂದಪು. ೬-೨೨); ಪಾರ್ಥನ 
ಕರದ ಚಾಪಮಂ ಸಸಿದಲೆಯನೀಳ್ದುಕೊಳಲರ್ಜುನನಡಾಯುಧದೆ ಮಸಗಿ 
ತಿವಿಯಲ್ಯದಂ ಕೊಳೆ (ಚೆಬಪು. ೫೩-೫೦) ; ಹರಭಕ್ತವೇಷದಿಂ ಬಸವರಸನ 
ಮನೆಹೊ ಕ್ಕು ಧನಮನೀಳ್ದಪೆವೆನುತಂ ಪುರದ ಪೊಸ ಚೋರರಂತಿರೆ 
ತಳೆದರ್‌ ಮಿಸುಪ ಭವಭಕ್ತಲಾಂಛನದಿರವಂ (ವೃಷವಿ. ೬-೩) ; ಉಡುಗೆ 
ಯನೆ ಭರದಿನೀಳಲ್ತೊಡಗಿದನ್‌' (ಬಾಲಭಾ. ೭-೭೬). 

ಈಲ್ಲು ಕೊಳ್‌, ಇಳ್ದು ಕೊಳ್‌, ಇಲ್ಲು ಳೊಳ್‌, ಈಳ್ದುಳೊಳ್‌ ಎ 
ಎಳೆದುಕೊ ; ಸೆಳೆದುಕೊ; ಅಪಹರಿಸು; ಆಕರ್ಷಿಸು: ಈಬ್ದುಿಕೊಂ 
ಡುವಳಿಗಳ್‌ ಸುಮನೋಮಕರಂದಗಂಧಮಂ(ಅಜಿಪು. ೬-೬೯); ಸಂವರಿಸಿ |20 
ದಲ್ಲಿಯೆ ರಾಜ್ಯಮನೀಟ್ದುಕೊಳ್ಳದಲ್ಲಿಯೆ ಬೆಸಕೆಯ್ದುವೆಂದಿರದೆ ಸಾರ 
ಧನಂಗಳನಟ್ಟ ಮುಟ್ಟ (ಸೂಕ್ತಿಸು. ೧೭-೧೯). ಇಳ್ಲುಕೊಳ್‌ : ತದೀಯ 
ಪ್ರಾಜ್ಯ ಸಾಮ್ರಾಜ್ಯಲಕ್ಷ್ಮಿಯಂ ಬಾಹಾವಳೇಪದಿನಿಳ್ನುಕೊಂಡು (ಎಕ. ೫1, 
ದಾವಣ. ೪೨-೧೧; ಸು. 1162). ಇಟ್ಲುಕೊಳ್‌ : ತರುಣೀರತ್ಸಮನಿಲ್ಲು 
ಕೊಳ್ತ ಸಮಕಟ್ಟಂದಟ್ಟ ದಂ ಖೇಚರಂ(ಪಂಕಾಮಾ.೫-೭೮). ಈಳ್ಗು ಕೊಳ್‌: | 25 
ಬಾಯೊಳೋರಂತೆಲೆಘಳಿಗೆಯ ಕಚ್ಚಿ ಕಾಂತೆಯ ಬಾಯ್ಗೂಡಲವಳೀಳ್ದು 
ಕೊಂಬೊಂದು ಸಂತೋಷ ದಾಂಟಿತು ಸುರರ (ಭರ ಚ. ೪೧-೧೭೫); 
ರಾಸ್ಟ್ರಕೂಟರಿಂದ ಅಪಹೃತವಾದ ವಿಶ್ವಧರಣೀತಳವನ್ನು ಈಳ್ಗುಕೊಂಡು 
» * « ತೈಲಪನು ಪ್ರತಾಪಶೈಲನಾಗಿ ಮೆರೆದನು (ಕರತ್ನ. ೪೬). ಈಳ್ದುರು 
೪ಿಸು - ಎಳೆದು ಬೀಳಿಸು; ಸೆಳೆದು ಕೆಡಹು : ಈಳ್ದುರುಳಿಸಿಕೊಂಡು |10 
ಒದೆದು ಒಕ್ಕಲಿಕ್ಕಿ ರಾಜ್ಯವನ್ನು ನಿಷ್ಕಂಟಕ ಮಾಡಿ (ಬೆಟ್ಟಅ. ೩೩-೨೫). | 
[ದೇ. | ತಮಿ. ಮಲ. ಇಲು ; ತುಳು. ಇಗ್ಗು ; ತೆಲು. ಈಡುಚು, 

ಈಡು] 

ಈಟರಿತ (ನಾ). ಹೊಗಳಿಕೆ; ಸುತಿ: “ಈಡಿತಂ- ಈಟತಿತಂ” (ಶಬ್ದಾನು. 
೧೪೦ ವ್ಯಾಖ್ಯಾ). [< ಸಂ. ಈಡಿತ] 35 

ಕಲ್ಕುಳಿ ಇರ್ಕುಳ್ಳಿ, ಇಳ್ಳುಳಿ, ಇಬ್ಯುಳಿ, ಈರ್ಕುಳಿ, ಈಳ್ಳುಳಿ, 
(ನಾ): ಸೆಳೆಯುವಿಕೆ; ಎಳೆಯುವಿಕೆ; ಆಕರ್ಷಣ. "ಈಟ್ಟುಳಿ 
ಗೊಳ್‌? ಪರಾ. ಇರ್ಕುಳ್ಳಿ: “ಇರ್ಕುಳಿಗೆಯಳಕುಳಿಯಕ್ಕು? 
(ಶಬ್ದಮಂ. ೬೨). ಇಳ್ಳುಳಿ: "ಇಳ್ಳುಳಿಗೊಳ್‌' ಪರಾ. ಇಲ್ಯುಳಿ : 


pe 


ಕ 


"ಇಟ್ಟುಳಿಗೊಳ್‌' ಪರಾ. ಈ ರ್ಕುಳಿ: “ಎಳಕುಳಿಗೆ ಈರ್ಕುಳಿ | 


ಯಕ್ಕು? (ಕಬ್ಬಿಕೈ. ೪೮). ಈಳ್ಳುಳಿ : "ಈಳ್ಳುಳಿಗೊಳ? ಪರಾ. 
[ಈರ್‌ + -ಕುಳ್ಳಿ] 


ಈಲ್ವಲೆ 


ಈಯ್ಯಿಳಿಗೊಳ್‌, ಇರ್ಕುಳಿಗೊಳ್‌, ಇಳ್ಳುಳಿಗೊಳ್‌, ಇಟ್ಟುಳಿಗೊಳ್‌, 


ಈಳ್ಳುಳಿಗೊಳ್‌ (ಕ್ರಿ). ಸೆಳೆದುಕೊಳ್ಳು ; ಎಳೆದುಕೊಳ್ಳು ; ವಶ 
ಪಡಿಸಿಕೊಳ್ಳು : ಚಿತ್ರಕಮಂ ತನಿನಾಲಿನಲ್ಲಿ ಪೊಯ್ದೊಡೆ ಪೆಆತೇನೊ 
ಸಂಪಗೆಯ ಗಂಧಮನೀಟ್ಯುಳಿಕೊೋ ಗೊ3ಳ್ಳುಮಾ ಮೊಸರ್‌ (ಲೋಕೋಪ. 
೮-೪೮) ; ಚಾಪಳೆ ಹರಿಣೀವಿಲೋಕನಮನೀಟ್ಯುಳಿಗೊಂಡಳೆನಲ್ಯೆ ಗಾಳು 
ಗಣ್ಣ ಪೊಳೆಯೆ (ಅರ್ಧ ನೇ. ೩-೬೨); ನಿನ್ನಂಗಂ ರತಿಯಾರ್ಪ 
ನೀಟ್ಕುಳಿಗೊಳಲ್‌ ನೀಂ ಲೇಸನೇ ಗೆಯ್ದೆ-(ದಶಕು. ೧೦-೭೬). ಇರ್ಕುಳಿ 
ಗೊಳ್‌ : ಭರದಿಂದಂ ತುಳುಕಿದ ನೀರುರಡೊಳಿೀ ಹಾರಾಂಶುರುಚಿಯ 
ನಿರ್ಕುಳಿಗೊಳೆ (ಆದಿಪು. ೧೪-೧೦೮); ಮನಮನಿರ್ಕುಳಿಗೊಳ್ಳುದು 
ನೋಲಸಕ್ಪೊಡೀ ಬನಂ (ಧರ್ಮಾಮೃ. ೨-೧೪೪) ; ನಾಡುಮಂ ಮುನಿಸಿಂ 
ದಿರ್ಕ್ಯುಳಿಗೊಳ್ವುದೆಂಬುದೆ ವಿನೋದಂ ತಂ(ತ)ನ್ನೊಳೆಂದಂದು(ಇಆ. Ix, 
೪೭-೧೫; 1169); ಬಳವದ್ಭುಜಬಲದಿಂದಿರ್ಕುಳಿಗೊಂಡಂ ನರಕನದಿತಿ 
ದೇವಿಯ ಮಣಿಕುಂಡಲಮಂ (ಜಗವಿ. ೧೧-೮೫) ; ತನ್ನ ಸುತಾಸ್ವಯಂ 
ವರಕ್ಕುರ್ನಿಯ ಭೂಪರಂ ಕರೆಸಿ ಲಜ್ಜೆಯನಿರ್ಕುಳಿಗೊಂಡಂ (ನಳಚಂ. 
೪೧೭); ಕಣ್ಣ ಮನವನಿರ್ಕುಳಿಗೊಳ್ವ ಕಡುಜಾಣವೆಣ್ಣುಗಳಧಿದೇವಿ ಕೇಳು 
(ಮೋಹತ. ೪-೨) ; ಉಪಾಧ್ಯಾಯನತ್ತಣಿಂ ವಿದ್ಮೆಯನಿರ್ಕುಳಿಗೊಂಡಂ 
(ಶಬ್ದಾನು. ೨೨೧ ಪ್ರಯೋ) ; ಫೊಡೆಯೊಳೀರೇಟ್ಮಗಂ ನೋಯದಂತಿರ್ಕುಳಿ 
ಗೊಂಡು (ಚಿಕನಿ. ೩-೫೪). ಇಳ್ಳುಳಿಗೊಳ್‌: ಅಂಗಯ್ಲಳವಡಿಸಿ ಲೊಳ್ಳಿ 
ಗುಂಡಿವರೆಂ ದೇಶಂಗಳನಿಳ್ಳುಳಿಗೊಂಡ ನೃಸಿಂಗಂ (ಎಕ. 11, ೩೮೪-೧೦ ; 
1135) ; ತೋಂಟದಾರ್ಯನುಸಿರ್ದಂ ಬುಧರ ಮನವನಿಳ್ಯುಳಿಗೊಳಿನಂ 
(ಪಾಸೋಪು. ೧-೧೫). ಇಮ್ಮುಳಿಗೊಳ್‌: ನಗೆಮೊಗದೊಳ್‌ ಪರಕಲಿಸಿದ 
ಕಾಡಿಗೆವೆರಸರಿಕೇಸರಿ ತಾಯ ಮನಮನಿಖ್ಮುಳಿಗೊಂಡಂ (ಪಂಪಭಾ. ೨-೮); 
ಎನ್ನನಾರ್ಬಾರಿಪರೆಂದು ಗೋವುಮನನಾಕುಲಮಿಟ್ಟುಳಿಗೊಂಡುಪೋದನೇ 
ಕಾರಣದಿಂಡ ಪೇಟಕಿನಗೆ (ಸುಕುಮಾ. ೭-೩೬). ಈಳ್ಳುಳಿಗೊಳ್‌ : 
4 ಈ ಳ್ಳುಳಿ ಗೊಂಡುದು ಕವರ್ದುದೀಲ್ದುಡೆನೆ . . . ಸೆಳೆದುಕೊಂಡರ್ಥ 
ಮದು” (ಕನಿಕಂ. ೧೯೭); ಬಿತ್ತರದ ತೋಂಟಸಿರಿ ಬಗೆಯನೀಳ್ಕುಳಿ 
ಗೊಂಡು ಚೆಲ್ವಾಯ್ತು (ಶ್ರೀರಾಮಾ. ೯೬-೫೦೨). [ಈಬ್ಯುಳಿ + ಕೊಳ್‌] 


| ಈಟಕ್ಕೊಳ್‌, ಇಲ್ಕೊಳ್‌, ಈಳ್ಕೊಳ್‌ (ಕ್ರಿ). ಸೆಳೆದುಕೊ; ಎಳೆ 


ದುಕೊ; ಅಪಹರಿಸು; ಆಕರ್ಷಿಸು: ಖಚರೀಜನಾನನ ನವಾಂಭೋ 
ಜಂಗಳೊಳ್‌ ಕಂಪನೀಟಕ್ಕೊಳುತುಂ (ಆದಿಪು. ೧-೮೪) ; ಪರಭೂಪರಂ 
ಕವರ್ದು ಕಪ್ಪುಮನೀಟಕ್ಕೊಳಲೆಂದು ನಿಂದನೆಂಬೆನೊ (ಕಾದಂಉ. ೪೬೬) ; 
ಒಂದುಂ ಕಾರಣಮಿಲ್ಲದೆನ್ನ ಧನಮಂ . . . ದೇವರೆಯ್ತಂದೀಲಕ್ಕೊಂಡುದ 
ನೆನ್ನ ಪುಯ್ಯಲನಿದಂ ನೀಂ ಭೂಧರಂಗೆಯ್ದಿ ಪೇಟ್‌ (ಸೂಕ್ತಿ ಸು. ೨-೩೬). 
ಇಟಕ್ಕೊಳ್‌ : ಸುದತೀಜನ ಚಿತ್ತ ಮನಿಳ್ಳೊ(ಬಕ್ಕೊ3ಳಲ್ಕೆ ಸಾಲ್ವವಯವ 
ಶೋಭೆ (ಎಕ. 1೪, ನಾಗಮಂ. ೧೫-೨೭; 1179); ಪದಿನಾಲ್ಕುಂ ಲೋಕಮಂ 
ದೈತ್ಯನಾಜ್ಞೆ ಯೊಳಿಆಕ್ಯೊಂಡಿರೆ (ಜಗವಿ. ೧-೬೮). ಈಳ್ಕೊಳ್‌ : ಆ ದಿವ್ಯ 
ದಾಯಾದ್ಯರೆಲ್ಲರಂ ಬೆನ್ನಬಡಿದೀಳ್ಕೊಳ್ಳಲಾಜಕಿರೇ ನೀವು (ಎೀಶೈಪು. 
೩-೧೦-೧೧). [ ಈರ್‌ 4 ಕೊಳ್‌] 


ಈಟ್ರಲೆ (ನಾ). ಒಂದು ಊರಿನ ಹೆಸರು (?): ಶ್ರೀಕೊಣ್ಲುಣಿ 


ಮಾರಾಜರ್‌ ಪ್ರಿಥುವೀರಾಜ್ಯಂಕೆಯೆ ಪೆರ್ಮ್ಮುನಡಿಗಳ್‌' ಅರಸಿಯ ಬೆಸತಿ 
ಪೆಮೊಗೆಯನಳೆದೊ ವದುವಿನ ಈಟ್ನಲೆ ಪತೊನ್ನಿವಿಟ್ಟರ್‌ (ಎಕ. 20%, 
ತಿರುಮ. ೨೩೪-೭ ; ಸು. 800). [2] 


ಉ 


ಉ್ಮ ಉಂಗುಟ 


ಉ, (ನಾ). ಕನ್ನಡ ವರ್ಣಮಾಲೆಯ ಐದನೆಯ ವರ್ಣ ; ಉಕಾರ: ] 
ಆಆ, ಇತ, ಉಊ  ಯಯಖೂ , . , ಎಂಬೀ ಪದಿನಾಲ್ಕುಂ ಸ್ಥ ್ವರಂಗಳ್‌ | 
(ಶಮದ. ೬ ವೃತ್ತಿ). i 

ಉ್ವ, ಊ್ಯೂ (ಅ). ಅಸಹೈತೆ (ಜುಗುಫ್ಸೆ)ಯನ್ನು ಸೂಚಿಸುವ 


ಉಊ್ಯೂ : ಪೂಲಿಯೂ ಕೊಜಕ್ಸಿಯೂ ಕಾಲಿಯಮ್ಮನೂ ಇಲ್ಲುಕೊಟ್ಟಿರ್‌ 
(ಎಕ. ೪111, ಸೊರಬ, ೨೨-೧೧ ; 800); ಸತ್ಯನೂ ನಿತ್ಯನೂ ಕರ್ತನೂ 
ದೇವನೂ ತಾನೆಯಾಗಿ (ಆದವ. ೧೫). ಊಂ: ಸೊರ್ಕಗಾಮುಣ್ಣರೂಂ 
ಎಡೆಯ ಗಾಮುಣ್ಣರೂಂ ಮೊಳೆಜರಾಮಣಿಯ ಗಾಮುಣ್ಣರೂಂ ನಾವಳ್ಳಿ 


ನಿಪಾತಾವ್ಯಯ : 4ಉ, ಊ - ಅಸಹಾ ರ್ಥ ಘಿ (ಶಬ್ದಾನು. ೨೧| 5 ಯರುಂ ಅಣ್ಣುಗಿಯಾಗಾಮಿಗರೂಂ (ಇಆ. XIX, ೧೪೪-೮; 696) ; 
ಪ್ರಯೋ). ಊ್ಯೂ : ಮೇಲಿನ ಪ್ರಯೋಗವನ್ನು ನೋಡಿ. ಗಡುಗೆಯ ಬ್ರಾಹ್ಮಣರಿಗೆವೂಂ ಅಚಾರಿಯರಿಗೆ ವೂಂ (ಎಕ. 11, ತಿರುಮ. 
ಉ್ಕ "ಉಂ, ನೋ. ೧೦೧-೩೨ ; 1276). (ದೇ. ॥ ತಮಿ. ಉಮ್‌ ; ತೆಲು. ಉ] 


-ಉೃ್ಕ (ಪ್ರ). ಕೆಲವು ನಾಮವಾಚಕಗಳಿಂದ ಭಾವನಾಮಗಳನ್ನು 
ಸಾಧಿಸಿಕೊಳ್ಳಲು ಸೇರಿಸುವ ಪ್ರತ್ಯಯ. ಉದಾ :---ಕಿವುಡ್ಕು 
ಕುರುಡು, ತಳಾಟು, ಪರದು: ನಾನುಮಾ ಪೊಟಲೊಳ್‌ ತಳಾಣು |10 
ಗೆಯ್ವೆಂ (ವಡ್ಡಾರಾ. ೧೨೯-೧೭) ; ನಂದಿಮಿತ್ರನೆಂಬೊಂ ಸೆಟ್ಟ. .. 
ಪರದಿಂಗೆ ಪೋಗುತ್ತಿರ್ದು (ವಡ್ಡಾರಾ. ೧೬೩-೨೩) ; ಒಳ್ಳಿತ್ತುಪಾಯಮಂ 
ನಿಡಿವಂದೀತನೆ ವಂದಿ ಕುರುಡು ಕುಂಟಿಂದಲಸದಜಕಿದು (ಪಂಪಭಾ. 

ಉಕಾರಕ್ಕೆ - ಉಗ್ಗು, ಸಿಗ್ಗು, ಎಗ್ಗು, ಕಿವುಡು, ಕೆಂಚು 
(ಶಮದ. ೨೧೧ ಪ್ರಯೋ). 15 

ಉ್ಯ (ಅ). ಕೋಗಿಲೆಯ ಕೂಗಿನ ಅನುಕರಣ ಶಬ್ದ: ಅನುಕರಣ 
ವಿಸಂಧಿಗೆ - ಕವಕ್ಕವ ಎಲೆ ಎಲೆ ಉ ಊ [ಪಾಠಾಂ. ಊ, ಊ] ಪುಗಲ್‌ 
ಪುಗಲೆಂದೊಚ್ಚತಮೂಳ್ವ ಕೋಗಿಲೆಯುಂ ( ಶಮದ. ೬೧ ಪ್ರಯೋ). 

ಉಂ,, ಉೃು, ಉನ್ನು, ಊ, ಊಂ (ಅ). ೧. ಸಮುಚ್ಚೆಯಾರ್ಥ]| 
ಸೂಚಕವಾದ ಒಂದು ಅವ್ಯಯ : ಅಮುಮೆಂಬಿವೆರಡುಮಮರ್ಗುಂ 20 


| ಉಂಕಿ, ಉಂಕೆ, ಊಂಕೆ, ಊಕಿ, ಊಕೆ, (ನಾ). ನೆಯ್ಸೆಯ ಮಗ್ಗ 
ದಲ್ಲಿ ಉದ್ದುದ್ದವಾಗಿ ಹಾಸಿದ ಸಾನ ಹಾಸು: ಕು 
ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲನಿಕ್ಕಿ ಆಣಿಯೊಳು ಏಳ ಮೆಟ್ಟದೆ 
ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು ಈ ಸೀರೆಯ ನೆಯ್ದವ 
ನಾನೋ ನೀನೋ ರಾಮನಾಥ (ದೇದಾಪ್ರ. ೫) ; ಮಗ್ಗದಲ್ಲಿ ಎಳೆ 
ಗಳನ್ನು ಹೊಂದಿಸಿ ಹಾಕುವದೂ, ಅದರಲ್ಲಿ ಲಾಳಿಯನ್ನು ಒಗೆಯುವದೂ, 
ಉಂಕಿಯನ್ನು ಎತ್ತೆತ್ತಿ ಇಳಿಸುವದೂ ಇವುಗಳಲ್ಲಿ ಸಾವಿರಾರು ವರ್ಷ 
ಗಳಾದರೂ ಯಾನ ಸುಧಾರಣೆಯೂ ಆದಂತೆ ತೋರುವದಿಲ್ಲ(ಖಾದಿಶಾ.೯). 
ಉಂಳೆ: ಆಕೆಯನು ಕಂಡು ಮನೆಯಾಕೆಯನು ಮಜಕಿದಿಹರೆ ಹಾಕಿದ 
ಉಂಕೆ ಹರಿದಂತೆ ಮನೆಯೊಳಿದ್ದಾಕೆ ತಾ ಕೆಡುಗು (ಸರ್ವಜ್ಞ. ೧೭೮೮) ; 
ಜೇಡರ -ಬಸವಲಿಂಗಪ್ಪನೆಂಬ ಘನಶೀಲ ತಾನೊಂದುದಿನ ವುಂಕೆಯಂ 
ಮಾಳ್ಬಾಗ.. . ಮೈದುನನುಂಕೆಯಂ ತೆಗೆಯಹೇಳಲಾಲಸ್ಕಮಂ ಮಾಡು 
ತಿರೆ (ಗುರುಚಾ. ೧೫-೬೯). ಊಂಕೆ : (ದಕ. 8). ಊಕಿ: “ಊಕ್ಕಿ 


೫-೪೬) ; 


ಸಮುಚ್ಚಯಾರ್ಥದೊಳ್‌ (ಶಮದ. ೩೧೪) ; ಪಲ್ಮಡಿ ಉಂ ಮೂಲಾವಳ್ಳಿ 
ಉಂ ಕೊಟ್ಟಾರ (ಮೈಆರಿ. ೧೯೩೬, ೧೬-೧೨ ; 450); ಮಹಾಜನಕ್ಕುಂ 
ನಗರಕ್ಕುಂ ಪದಿನೆಂಟುಂ ಪ್ರಕೃತಿಗಳ್ಲುಂ ಕೊಟ್ಟ ಆಚಾರವ್ಯವಸ್ಥೆ (ಎಇ. 


ಊಕು, ಊಕೆ - ಬೇಡರ ಊಂಕಿ” (ಗಂಗಾಮ. ೪೭). ಊಕೆ: 
“ನೆ.ಯ್ಗೆ ಮಧ್ಯ ನಾರಿಯೊಳಗೂಕೆ ಶಬ್ದಂ? (ಶಬ್ದಮಂ. ೭೮); 
ಎಟಕ್ಕಿಂದು ಗೂಳಿಯುಂ ಅನಡುಹುಂ [ಅನಡ್ವಮುಂಗ] ಹೊರಸಿನ 


XIV, ೧೯೦-೩ ; 725) ; ಜಲದದ ನೆಲಿಲುಂ ಪರಪುಂ ವಿಲಾಸಮುಂ ನೆಯ್ಸೆಯ ಊಕೆಯ [ಉಂಕೆಯ]ನುಲಿಯುಮಕ್ಕುಂ (ಶಮದ. ಕಿ. ೨೩ 
ಬೆಳಗುವುದಿತವಿದ್ಯುಲ್ಲತೆಯುಂ (ಕವಿರಾ. ೩-೯೭) ; ಸೌಧರ್ಮೆಂದ್ರನು |25| ವೃತ್ತಿ). (ದೇ. ॥ ತನಿ. ಊಡೈ. ಮಲ. ಊಡ] 
ಮಾಶಾನೇಂದ್ರನುಮೆರಡುಂ ದೆಸೆಯೊಳ" (ಆದಿಪು. ೭-೮ಲವ) ; ಅವ ಉಂಕಿಸು "ಊಂಕಿಸು' ನೋ. 


ಉಂಕೆ "ಉಂಕಿ? ನೋ. 
ಉಂಗಟು "ಉಂಗುಟಿ? ನೋ. 
ಉಂಗರ "ಉಂಗುರ? ನೋ. 


ಶಬ್ದಾರ್ಥಮುಮನಾದೊಡೆ ಭಾವಿಸಲು ನಿನಗಜಾಪಿ ನಿನ್ನಾತ್ಮದೊಳಗಲ | 
ದಿರ್ದು ನಾವು ರಚಿಸುವೆವು (ಬಸಪು. ೧-೧೫). ೨, ಆದರೂಕೂಡ : | 


ಆಲಘುಭುಜನಾಗಿಯುಂ ನಿಶ್ಚಲನಾಗಿಯುಮಖಳ ಭೂಭೃದುತ್ತಂಗತೆ | 
ಯೊಳ್‌ ನೆಲಸಿಯುಮೆಯ್ದದು ನಿನ್ನಾ ವಿಲಸಿತಮಂ ಮೇರು ಕಠಿನಭೋಗಾ 
ಧಾರಂ (ಕವಿರಾ. ೩-೪೩); ಮಾಂಗುಲಿಗನೆನಾಗಿಯುಮಣಮಾಂ ಗುಣ | 
ಮನೆ ಬಿಸುಟಿನಿಲ್ಲ (ಪಂಪಭಾ. ೯-೮೫) ; ಪೆತ್ತುಂ ತೆಳ್ಸಲಿಶಿಯದ 1] 
ಮುತ್ತುಂಬೀಆದ ಪಯೋಧರಂ ಮುನಿದುಂ ಚೆಲ್ವೊತ್ತ ರಿಪ ನಗೆಮೊಗಂ | 
ಮೆಯ್ದೆ ತ್ತಿಕೆ ಕರಮೊಪ್ಪಿ ದಪ್ಪರಲ್ಲಿಯ ಪೆಂಡಿರ್‌ (ಕಾವ್ಯಾವ. ೭೪೪) ; ಅದು 
ಖರವಿಷಾಣದವೊಲ್‌ ಉಂಟಾಗಿಯುಂ ಅಭಾವಮೆ (ತತ್ತ್ವಪ್ರ. ೫). ಉ್ಯ: 
೧. ಎಲ್ಲಿಯು ಸ್ವೋನ್ನತೆ ಫುಗೆ (ಮೈಆರಿ. ೧೯೩೯, ೨೩-೧೩ ; 740); 
ದಶವಮಿಯು ಸೋಮವಾರವುಂ ಸ್ವಾತಿನಕ್ಷತ್ರಮುಮಾಗೆ (ಮೈ ಆರಿ. ೧೯೩೯, 
975) ; ಶಿವದಾಸಯ್ಯ ದಿಕ್ಕುಂ ದೆಸೆಯು ಗತಿಯುಂ ಇ 
| 


೬ರ ; 
ನಮಗೆನುತ (ಬಸಪು. ೨೩-೨೯) ; ನಮಗೆಯು ನಿಮಗೆ ಯು' ಸೊಮ್ಮು 
ಸಂಬಂಧವಿಲ್ಲ ನಮಗೆ ನಿಮಗೆ ಭಾವಭೇದಗಳಿಲ್ಲ (ಸಿಂಗಿರಾ. ೯-೪೪ ವ). 
ಉನ್ನು : ೧. ಮನಕೆ ಬಂದ ವಡವೆ ವಸ್ತು ಅನುನಯದಿ ಸಖಿಗೆ ಕೊಟ್ಟು 


ವನಿತೆ ತಾನುನ್ನು ಅಳವಡಿಸುತ ಮನದಿ ಸಂತೋಷಪಡುತ (ಬಾಣಾಕ. ೫). 


30] ಉಂಗುಟಿ, ಉಂಗಟು, ಉಂಗುಟ್ಟ, ಉಂಗುಷ್ಟ, ಉಂಗುಷ್ಕ (ನಾ). 


40 


ಹ 


೧. ಕಾಲಿನ ಅಥವಾ ಕೈಯ ಹೆಬ್ಬೆರಳು : ನೊಸಲಂ ಸುಟ್ಟ ತೋರ್ಪ 
ನ್ನವಪ್ಪುಂಗುಟಿಂಗಳೊಳ್‌ ಮಿಂಚಂ ಕೀಲಿಸಿದಂತೆ ತೊಳಗಿ ಪೊಳೆವ 
ಪ್ರಚಂಡಮಾರ್ತಾಂಡನ ಪಾದನಖಂಗಳ್‌ (ಪಂಪಭಾ. ೨-೩೯ ವ); 
ರಾಶಿಯನುಂಗುಟದನಿತೊಳನೊರ್ನ್ವನಗಸ್ತ ನೆಯ್ದ ಕುಡಿದನೆನುತ್ತುಂ ಗಳ 
ಪುತ್ತಿರ್ಪರ ನುಡಿಯೊಳ್‌ (ಸಮಪ. ೧೦-೧೦೭) ; ಗುಣದೊಳ್‌ ಸಲೆ ಮಾಳಿ 
ಯವ್ವೆಯುಂಗುಟಕೆಣೆಯಾಗರೆಂದೊಡಿತರಾಂಗನೆಯರ್‌ (ಮು ೦ಂಬರಾ 
x, 1229) ; ಮೇಜಿನ ಅಂಚಿನಲ್ಲಿ ಎರಡೂ ಉಂಗುಟ 
ಗಳನ್ನಿಟ್ಟು ಖುರ್ಚಿಯ ಬೆನ್ನಿಗೆ ತನ್ನ ಬೆನ್ನನ್ನು ಹತ್ತಿಕ್ಕಿ (ಪ್ರೇಮತ. ೧). 
೨. ಎಕ್ಕಡದಲ್ಲಿ ಇದಕ ಹೆಬ್ಬೆರಳನ್ನು. ತೂರಿಸಿ ಅಳವಡಿಸಿ 
ಕೊಕ್ಳೆಲು ಮಾಡಿರುವ ಉಂಗುರದಂತಹ ರಚನೆ: ಕಟ್ಟದೆ ಘಟ 
ದಟ್ಟಿಯ ಹೊಲಿದು ಇಕ್ಕಿದೆ ಚತುರ್ವಿಧದ ನಾಲ್ಕುಂಗುಟವ ಬಲದುಂ 
ಗುಟದ ದ್ವಾರದಲ್ಲಿ ಉಭಯ ಸಂಚದ ಬಾರ ತೆಗೆದು (ಮಾದೂಳ. ೫೧). 


೨೨೬೫-೪೨, 


ಉಂಗುಟದುದಿ 


ಉಂಗಟು : ೨. ಹಳೇಕಾಲ್ಮರೆಗೆ ಉಂಗಟು ಹಚ್ಚಿದ್ದಕ್ಕಾಗಿ ಮೂರು 
ಬಿಲ್ಲೆ ಮಾತ್ರ ಬಂದವು (ಪನನ. ೨). ಉಂಗುಟ್ಟಿ : ೧. “ಷಕಾರಕ್ಕೆ ಟತ್ವಂ 
ಅಂಗುಷ್ಕ - ಉಂಗುಟ್ಟಿ, ಉಂಗುಟಿ? (ಶಮದ. ೨೮೩ ಪ್ರಯೋ). 
ಉಂಗುಷ್ಟ : ೧. ನಿಹಿತರಡಿಯ ಮಡಮುಟ್ಟದೆ ಉಂಗುಷ್ಟ ಊಜದೆ 
ದಾಟಬೇಕು (ಮೋಳಿಮಾ. ೧೫೦-೫೬೮) ; “ಆತ್ವಕ್ಕುತ್ವಂ - ಅಂಗುಷ್ಟಂ - 
ಉಂಗುಟಿಂ (ಉಂಗುಷ್ಟಂ)?' (ಶಮದ. ಕಿ. ೨೬೯ ಪ್ರಯೋ). ೨. ಉಂಗುಷ್ಟ 
ಕಿತ್ತ ಚಡಾವು ಬರಬರ ಎಳೆದುಕೊಂಡು ನಡೆದೆ (ನಡೆದಾ. 11, ೧೨೩೨); 
ಎಕ್ಕಡದ ಉಂಗುಷ್ಟ ಕಿತ್ತುಹೋಗಿದೆ ಸ್ವಲ್ಪ ಹಾಕಿಕೊಡಪ್ಪ (ರೂಢಿ). 
ಉಂಗುಷ್ಕೆ: ೧. ಉಂಗುಷ್ಮಂಗಳೆರಡಲುಡೆಯೊರ್ಗೇಣಾಗಿರೆ ( ಸುಕುಮಾ. 
೮-೫೯) ; ಶಿರಸ್ಸಿನಿಂದ ಉಂಗುಷ್ಕದವರೆಗೂ ನೋಡಿದ (ಇಬದು. ೧೦೬). 
[< ಸೆಂ. ಅಂಗುಷ್ಕ) 
ಉಂಗುಟಿದುದಿ (ನಾ). ಹೆಬ್ಬೆರಳಿನ ತುದಿ: ತುರಗಮೇಧದ ರಾಜಸೂ 
ಯದೆ ವರ ಮಹಾಕ್ರತುಕಾರರೀಕೆಯ ಚರಣದುಂಗುಟದುದಿಯ ಕಾಂಬರೆ 
(ಕುವ್ಯಾಆ. ಆ-೮); ಐಸೆ ಮತ್ತೇನೆನುತಲಾ ಭೂಮಾಶನುಂಗುಟದುದಿಯ 
ಲೆಲುಗಳು ಸೂಸಲೊದೆದನು ನಗುತ ದಶಯೋಜನಮಿತಾವನಿಗೆ (ತೊರರಾ. 
೪-೨-೪೪). [ಉಂಗುಟ + ತುದಿ] 
ಉಂಗುಟನಿಡಿ (ಕ್ರಿ). ಕಾಲಿನ ಹೆಬ್ಬೆರಳನ್ನು ಹಿಡಿ, — ಹೆಬ್ಬೆರಳಿನಿಂದ 
ಮೊದಲಾಗು : ಉಂಗುಟವಿಡಿದು ಮಸ್ತ ಕಪರಿಯಂತ ಮನಂಗೊಳಿಸುವ 
ಭೂಷಣಗಳ ಹಿಂಗದಿತ್ತವನ ವಂಚಿಸಿ (ಕಂನವಿ. ೨-೧೦೧). 
[ಉಂಗುಟಿ + ಪಿಡಿ] 
ಉಂಗುಟಿನಿಡು (ಕ್ರಿ). ಕಾಲಿನ ಹೆಬ್ಬೆರಳನ್ನು ಇಡು : ಬಿಟ್ಟಸೂರಿ 
ಯೊಳೇಜಖಕಿ ಕುದುರೆಗಳಟ್ಟದುವು ಕಿವಿಗೌಂಕಿದುಂಗುಟವಿಟ್ಟ ಸನ್ನೆಯೊ 
ಳೊಲೆದು ಕನಿದುವು ಸೊಕ್ಕಿದಾನೆಗಳು (ಕುವ್ಯಾದ್ರೋ- ೧-೫೧). 
[ಉಂಗುಟ + ಇಡು] 
ಉಂಗುಟ್ಟ "ಉಂಗುಟಿ? ನೋ. 
ಉಂಗುರ, ಉಂಗರ, ಉಂಗ್ರ (ನಾ). ಬೆರಳಿಗೆ ಇಡುವ ಆಭರಣ; 
ಅಂಗುಳೀಯಕ: "ಅಂಗುಲೀಯಕಂ, ಊರ್ಮಿಕಾ- ಈ ೨ಉಂಗುರಂ? 
“ಉಂಗುರಮೂರ್ಮಿಕೆಯುಮಂಗುಳೀಯಕ 
ಮಕ್ಕು 0೫ (ವಸು “ ಊರ್ಮಿಕಮದಾವುಂಗುರ 
ಮಕ್ಳು 33 (ಮಂಗರಾ. ೧೦೦-೨೬) , ತಾಮರೆಗೆಜಕೆಯೊಳುಂಗುರಂ |3 
ಬಿಚ್ಚತ್ತು (ವಡ್ಡಾರಾ. ೫-೪) ; ಅಂಗದಮಂ ವಿರಚನೆಯಾದುಂಗುರಮಂ 
ತಾಳ್ಗುವಂದದಿಂ ತಾಳ್ವಿದನುತ್ತುಂಗಭುಜಂ (ಶಾಂತಿಪು. ೭-೫೧) ; ಬೆರಳಿ 
ನಿಂದುಂಗುರವು ಕೊರಳಿಂದ ಸರದ ಮುತ್ತುಗಳೋಲೆ ಕದಪಿಂದಿರದೆ 
ಮೆಣಕಿದುವು (ತೊರರಾ. ೧-೧೪-೧೬) ; ಬೆರಳುಗಳಿಗೆ ಪುಟ್ಟ ಉಂಗುರ 
ಗಳನ್ನು ಇರಿಸಿದಳು (ಹಾಹುತ್ತ. ೪೦). ಉಂಗೆರೆ: *“ಅಂಗುಳೀಯಕಂ, 
ಊರ್ಮಿಕಾ -- ಈ ೨ ಉಂಗರದ ಹೆಸರು” (ಸಿದ್ಧಾಂತಿ. ೧೭೪); 
ಉಂಗರ ದೊಡ್ಡದಾದರೆ ಗಂಗರವಾದೀತೆ (ಗಾಜಿ. ಕ). ಉಗ್ರ: 
ಬಸವಯ್ಯ ನಂದಿಯುಂಗ್ರಕೆ ಕೆಯ್ಯ ಮುಗಿದನು (ಶರಲೀ. ೩೧೩-೨) ; 
ಕಾಲುಂಗ್ರ ಕಿಟುಪಿಲ್ಲಿ ವೀರಮುದ್ರಿಕೆಗಳು (ವಾದಿಕೀ. ೧-೪೬). 
[ಆ ಸಂ. ಅಂಗುಲೀಯಕ. (! ತುಳು. ಉಂಗಿಲೊ ; ತೆಲು, ಉಂಗರ, 
ಉಂಗ್ರ; ಕೋಲಾ. ಒಂಗರ] 
ಉಂಗುರಕೊದಲು "ಉಂಗುರಗೂದಲು' ನೋ. 
ಉಂಗುರಗಚ್ಚು (ಕ್ರಿ). ಉಂಗುರವನ್ನು ಹಲ್ಲಿನಿಂದ ಹಿಡಿ: ಸಿರವ 
ನುಳುಹಿ ಮೂಗರಿಯಬೇಡೀಟಿಯಲಿಆದು ಜೀವವ ಕೊಳ್ಳೆ ನುತ ಚರಣಕೆ 
ಮಣಿದುಂಗುರಗಚ್ಚಿದರಿಪುಪರಿವಾರನೆಸೆದುದಾ ರಣದೆ(ಕಂನವಿ. ೧೫-೯೯). 
[ಉಂಗುರ * ಕಚ್ಚು (ಆ ಕರ್ಚು)] 


(ಹಲಾಯು. ೯೨-೪೦೫) ; 


ಬು ಕೋ. ೭೫-೫) ; 


೮೪೩, ಉಂಗುರವುಡಿಕೆ 
ಉಂಗುರಗುರುಳ್‌, ಉಂಗುರಗುರುಳು (ನಾ). ಉಂಗುರದಂತೆ 
ಗುಂಡು ಗುಂಡಾಗಿ ಸುರುಳಿಯಾದ ಮುಂಗೂದಲು : ಸುಳಿಗುರುಳ 
ವರುಂಗುರಗುರುಳವರು ಬಾಲಳಿಗುರುಳವರು ನುಣ್ಣುರುಳ ತಳಿತ ನೀಲದ 
ಕುರುಳವರಾ ಕುವರಿಯ ಬಳಿವಿಡಿದೈದಿತೊಗ್ಗಿನಲಿ (ನೊ ಹ ತ. ೨೪-೧೧). 
ಉಂಗುರಗುರುಳು : ಕೆಲವಾತಗಳ ಮುಖಗಳಿಗೆ ಗಡ್ಡ ಬವರಿ ಮಾಸೆ 
ಜುಲ್ಬಿ ಹಣೆಯ ಉಂಗುರಗುರುಳು... ಇದ್ದರೆಯೇ ಸಲಕ್ಷಣಸೌಂದರ್ಯ 
(ಮಂತ್ರಶ. ೯೧-೨). [ಉಂಗುರ + ಕುರುಳ್‌] 
ಉಂಗುರಗುರುಳು-«ಉಂಗುರಗುರುಳ್‌' ನೋ. 
ಉಂಗುರಗೂದಲು, ಉಂಗುರಕೂದಲು, ಉಂಗ್ರಗೂದಲು (ನಾ).ಎ 
ಉಂಗುರಗುರುಳ್‌ : 4ಆಲಕ -ಉಂಗುರಗೂದಲು ೫ (ಗಂಗಾಮ. ೧೫). 
ಉಂಗುರಕೊದಲು: “ಭ್ರಮರಕ - ಮುಂದಲೆಯ ಉಂಗುರ 
ಕೂದಲುಗಳು » (ಗಂಗಾಮ. ೨೪೫). ಉಂಗ್ರಗೂದಲು (ಕಿ). 
[ಉಂಗುರ + ಕೂದಲು (೮. ಕೂಂದಲ್‌)] 
ಉಂಗುರಚಿನ್ನ (ನಾ). ಉಂಗುರವನ್ನು ಮಾಡಿಸುವುದಕ್ಕೋಸ್ಕರ 
ಕೊಟ್ಟ ಚಿನ್ನ: ಉಂಗುರಕ್ಕೆ ಚಿನ್ನಂ, ಉಂಗುರಚಿನ್ನಂ (ಶಬ್ದಾನು. 
೩೦೨ pe ಡೀ [wed + ಚಿನ್ನ] 
ಉಂಗುರಬೆರಳು "ಉಂಗುರವೆರಲ್‌? ನೋ. 
ಉಂಗುರವಿಡಿ (ನಾ). ಉಂಗುರದೊಳಗೆ ಹಿಡಿಸಬಹುದಾದುದು : 
ಉಂಗುರವಿಡಿಯ ನಡುವಿನ ನೀಜಕಿ (ಕುವ್ಯಾ ವಿ. ೩-೯); ಕಂಗೊಳಿಸುತಿ 
ಹೊಸ್ಪಿಡಿನಡುವಿನ ಚೆಲ್ವಿನುಂಗುರವಿಡಿಯ ನಡುವಿನ ಸಿಂಗಾರದ ಸೆಳೆನಡು 
ವಿನ ಬಲುಮೋಹನಾಂಗಿಯರೈತಂದರಾಗ (ಕಂನವಿ. ೯-೮೧). 
[ಉಂಗುರ + ಪಿಡ್ಮಿ] 
ಉಂಗುರವಿಡಿನಡು (ನಾ). ಉಂಗುರದೊಳಗೆ ಹಿಡಿಸಬಹುದಾದ 
ಸೊಂಟ; ಬಲು ತೆಳ್ಳಗಿರುವ ಸೊಂಟ; ಅಸಿನಡು: ಉಂಗುರವಿಡಿ 
ನಡುವೊಪ್ಪಿತಾ ಕೋಮಲೆಗೆ (ಶ್ರೀಪಾಲ. ೪-೮೩) ; ಉಂಗುರವಿಡಿನಡು 
ವಿನ ಪೊಸಜವ್ವನೆಯರೆಯ್ದಿದರು (ಕುರಾಸಾಂ. ೨೧-೪೫) ; ಮುಡಿ ತೋರೆ 
ಮೊಲೆಯ ಭಾರಗಳಿಂದಲುಂಗುರವಿಡಿನಡು ಬಳುಕುವಂತಿಹರು (ನೋಹತ. 
೨-೪೨), [ಉಂಗುರವಿಡಿ + ನಡ್ಕು] ' 
; ಉಂಗುರವಿಡು(ಕ್ರಿ). ಮದುವೆಮಾಡಿಕೊಳ್ಳಲು ನಿಶ್ಚಯಿಸಿ ಉಂಗುರ 
ವನ್ನು ತೊಡಿಸು; ನಿಶ್ಚಿತಾರ್ಥದಲ್ಲಿ ಉಂಗುರವನ್ನು ತೊಡಿಸು : 
ತನಗೆ ಕಿಜಕಿಯಂದುಂಗುರವಿಟ್ಟ ಸಾಲ್ವಲನೆಂಬರಸನ ಲ್ಲಿ ಗೆ ಪೋಗಿ 
(ಪಂಪಭಾ. ೧-೭೫); ರುಕ್ಮಿ ಮಾಟ್ಬ ಕೈವಾರದೆ ಚೈದ್ಮನಾ ರಮಣಿ 
ಗುಂಗುರನಿಟ್ಟು ವಿವಾಹಲಗ್ನಮಂ ಪಾರುತುಮಿರ್ದಂ (ಜಗವಿ. ೧೦-೫೦). 
[ಉಂಗುರ + ಇಡ್ಮು) 
35. ಉಂಗುರವುಡಿಕೆ, ಉಂಗುರುಡಿಕೆ, ಉಂಗುರುಡಿಗೆ, ಉಂಗುರುಡುಳೆ, 
ಉಂಗ್ರುಡಿಕೆ (ನಾ). ಮದುವೆ ನಿಶ್ಚಿತವಾದಮೇಲೆ ವರನು ಅದರ 
ಗುರುತಾಗಿ ವಧುವಿಗೆ ಕೊಡುವ ಉಂಗುರ, ಮಿಂಚು, ಹೊಸ 
ಉಡಿಗೆ, ತಾಳಿ, ಬಂದಿ ಮುಂತಾದುದು; ಅದನ್ನು ಸಲ್ಲಿಸುವ 
ಸಮಾರಂಭ : ಬರಸಿರೈ ಭಾಷೆಯನು ದೇವಾಸುರರ ಸಾಕ್ಷಿಯೊಳಾಯ್ತು 
ಕರ್ಣನ ಕೊರಳಿಗೆನ್ನಯ ಬಾಣಕುಂಗುರವುಡಿಕೆ [ಪಾಕಾಂ. ಉಂಗುರ 
ಕುಡಿಕೆ]ಯಿಂದಿನಲಿ (ಕುವ್ಯಾಸ. ೧೫-೩೯). ಉಂಗುರುಡಿಕೆ : ಆ ಸಪ್ತ 
ಯಹಿವರರ ಗಿರಿಜೆಗಂದಾ ಘನವಿಲಾಸದಿಂದುಂಗುರುಡಿಕೆಯ ಮಾಡಿ 
ಬಳಿಕಾ ಮಹಾಸಭೆಗೆ ನಿಚ್ಚತಾಂಬೂಲಮಂ ಸಾಗಿಸಿದರು (ಚಿಬಪು. 
೩೬-೨೩). ಉಂಗುರುಡಿಗೆ: ದೊಡ್ಡ ದೊಡ್ಡವರೆಯ್ದಲುಂಗುರುಡಿಗೆ 
ಮಾಡಿ ದೊಡ್ಡಿತಾಗಿರೆ ಹೆಣ್ಣಕೊಡದೆ ಆಡ್ಜೆಯ ಹೊಜಕಿಯಂತೆ ಕೊಂಡೆಯ್ದಿ 
ಕೊಡುವಾಗ ಕಡ್ಡಾಯದೊಡವೆಯೆಯೆಂದಾ (ಭರ ಚ. ೩೮-೧೨೭). 


| 
"| 

| 
10 | 
15 


20 


25 


| 
1 
9 


45 


ಉಂಗುರನೆರಲ್‌ 


ಉಂಗುರುಡುಕೆ: ಉಂಗುರುಡುಕೆ (ಪಾಕಾಂ. ಟಯ) ಮಾಳ“ವಂ 
ಗಡಾ ನೀನೊ ಶೈವಾಂಗರಿಂದಲೆವಿಡಿಸಿದರೊ (ಮದೇಪು. ೮-೧೭). 
ಉಂಗ್ರುಡಿಕೆ: ಅಲ್ಲಿ ವಧುವಿಗೆ ಮಂಗಳಸ್ನಾನ ಮಾಡಿಸಿ ಅಲಂಕಾರಮಂ 
ಮಾಡಿ ಹಸೆಯಮೇಲೆ ಕುಳ್ಳಿರಿಸಿರಬೇಕು. ಬಳಿಕ ವಧುವಿಗೆ ತಕ್ಕ ವಸ್ತ್ರ 


ಭರಣಾದಿ ಮಂಗಳದ್ರುವ್ಯದಿಂದೊಡಗೂಡಿದ ಉಂಗ್ರುಡಿಕೆಯೆಂಬ ತಟ್ಟಿ s 


ಗಳಂ ವರನ ಗೃಹದಿಂ ತೆಗೆದು ಕ್ಕೊ ಡು ಬಂಧುವರ್ಗಗಳೊಡಗೂಡಿ 
ವರನಂ ಸಹಾ ಕರೆದುಕೊಂಡು ಮಂಗಳಗಾನವಾದ್ಯ ಪುರಸ್ಸರವಿಭವದಿಂ 
ಕನ್ಯಾಗೃಹವಂ ಪ್ರವೇಶಿಸಬೇಕು (ಪುರುಚ. ೨೦೭). [ಉಂಗುರ + ಉಡಿಕೆ] 

ಉಂಗುರವೆರಲ್‌, ಉಂಗುರಬೆರಳು (ನಾ). ಉಂಗುರ ಹಾಕಿ 
ಕೊಳ್ಳುವ ಬೆರಳು; ಪವಿತ್ರದ ಬೆರಳು; ಕಿರುಬೆರಳ ಪಕ್ಕುದ 
ಬೆರಳು; ಅನಾಮಿಕೆ: ಘನಕಾಂತಿವೆತ್ತ ಮಾಣಿಕ್ಯದುಂಗುರವೆರಲ್ಮಿನು 
ಗಿನ ಸೊಡರೊಪ್ಪಿದುವು (ಮೋಹತ. ೧೫-೮). ಉಂಗುರಬೆರಳು (8). 

[ಉಂಗುರ + ಚೆರಲ್‌] 

ಉಂಗುರಿಸು (ಕ್ರಿ). ಉಂಗುರದಂತೆ ಗುಂಡಾಗು; ಗುಂಗುರು 
ಗುಂಗುರಾಗು ; ಸುಳಿಸುಳಿಯಾಗು : ಪೆಣ್ಣುಂಬಿಗಳಂತೆ ಲಲಾಟರಂಗ 
ದೊಳುಂಗುರಿಸಿ ಸಿಂಗರಿಸಿ ಸಂಗಡದಿಂ ಕುಣಿವ ನೀಳಾಳೆಕಂಗಳ (ಬಸರ. 
೧೨-೮೦); ಕುರುಳ್ಗಳೊಂದೆರಡು ಮುಂದಲೆಯೊಳುಂಗುರಿಸುತಿರೆ[ಪಾಕಾಂ. 
ಯಲಂಕರಿಸುತಿರೆ] (ಇಹರ. ದೇ. ೩೨-೮)- [ಉಂಗುರ 4 -ಇಸ್ಕು] 

ಉಂಗುರುಡಿಳೆ "ಉಂಗುರವುಡಿಕೆ? ನೋ. 

ಉಂಗುರುಡಿಗೆ "ಉಂಗುರವುಡಿಕೆ? ನೋ. 

ಉಂಗುರುಡುಕೆ "ಉಂಗುರವುಡಿಕೆ' ನೋ. 

ಉಂಗುಷ್ಟ "ಉಂಗುಟಿ? ನೋ. 

ಉಂಗುಷ್ಪೆ "ಉಂಗುಟ' ನೋ. 

ಉಂಗ್ರ "ಉಂಗುರ? ನೋ. 

ಉಂಗ್ರಗೂದಲು "ಉಂಗುರಗೂದಲು? ನೋ. 

ಉಂಗ್ರುಡಿಕೆ "ಉಂಗುರವುಡಿಕೆ' ನೋ. 

ಉಂಚ್ಕ (ನಾ). ಕೋಳಿ, ಬಾತು ಮುಂತಾದುವುಗಳು ತಪ್ಪಿಸಿ 
ಕೊಂಡು ಹೋಗದಂತೆ ಮೇಲೆ ಕವಿಸುವ, ತೂತುಗಳಿರುವ 
ಬಿದಿರಿನ ಕುಕ್ಕೆ, --ತೂತುಮಂಕರಿ: “ಉಂಚ - ಕೋಳಿ ಮುಚ್ಚುವ 
ಬಿದಿರುಬುಟ್ಟಿ ? (ಜಾನಕೋ. ೧೯). [7] 

ಉಂಚ್ಕ (ನಾ). ಒಬ್ಬಾತನ ಹೆಸರು: ಗಾಮುಣ್ಣುಗಳು * * * ಉಂಚ 
ಬೆಳ್ಳಾಳ ಮೊದಲಾಗಿ ನೂ[ಅಕ]ರ್ಪೃದಿಂಬರ್ಮ್ಮಹಾಜನಮುಂ (ಸೌಇಇ. 
೫1-1, ೯೭-೨೬ ; 1062). (2) 

ಉಂಚ್ಕೆ ಊಂಚ, ಊಂಚು, ಊಚ, ಊಚ್ಛು (ಗು). ೧. ಎತ್ತರ 
ವಾದ; ಉದ್ದವಾದ; ಉನ್ನತವಾದ ; ನೀಳವಾದ: “ಉಂಚಮೆಂದು 
ಉದ್ದಂ (ಕಶಸಾ. ೨೫-೫೨೫); “ಉಂಚವೆಂದೊಡೆಯುದ್ದ? (ಶಬ್ದಮಂ. 
೬೫); ತಣ್ಮೆಟಲಕೆಳಗೆ ಸಂಚಿದುಂಚಮಾದ ಮಂಚಿಕೆಗಳ ಮೇಲೆ(ಧರ್ಮನಾ. 
೨-೨೯ ವ). ೨. ಉತ್ಕೃಷ್ಟವಾದ ; ಶ್ರೇಷ್ಠವಾದ; ಉತ್ತಮವಾದ: 


ಕುಸುಮಾಸ್ತ್ರನ ಗಾಡಿ ಮನೋಜನುಂಚ ಸಟ್ಟಿದ ಕರಿ... ಕರ್ಬುವಿಲ್ಲ 


ನಭ್ಮುದಯಮೆನಲೈ ಕಣ್ಣೆಸೆದಳಾ ಕಮಲಾನನೆ (ಉದ್ಭ ಟಿ. ೬-೧೧೫); 
ಕುಂಚಗಳೆಸೆದುವು ಹಸ್ತಪದ್ಮಕೆ ಬಂದುಂಚಮಧುಪಗಳೆಂಬಂತೆ (ಜ್ಞಾನಚ. 
೩೪-೧೧೯). (ನಾ). ೩. ಎತ್ತರ; ಉನ್ನತಿ; ನೀಳ: *ಉಂಚಮೆನೆ 
ನೀಳವು” (ಕಶರ. ೧೫) ; ಪೊಣರ್ವ ಪುಂಛಗಳುಂಚದಿಂ ಕೆದಅ್‌್‌ ಮುದ 
ದಿಂದೆ ದಣುವಿಲ್ಲದೊಲ್ಲು ಕುಣಿವಚ್ಚಕೇಳಿಕೆಗಳಿಂ[ಕೇಕಿಗಳಿಂ] (ಉದ್ಭಟ. 


೩-೯೮) ; ಅಡಕದೊಳುಂಚಬೊಳೇಜಕಿಯಾ ಹಯ ವನು ತೊಡೆಮಡ |45 


ಕೊಳಗುಮಾಡಿದನು (ನಾಗಕು. 5-೩೦). ೪, ಎತ್ತರವಾದ ಧ್ವನಿ; 


೮೪೪ 


ಉಂಛ 


ತಾರಸ್ವ ರ: ಉಂಚದಿಂದೆತ್ತುವಳಡಕದಿಂದಡಗಿಸಿ ಮಿಂಚಿನಂತೊಡ 
ನೇಳಿಸುವಳಳು .. . ರಾಗದ ಸಂಚುಗಾಣಿಸಿ ತೋಜುತಿಹಳು (ಭರಚ. 
೧೧-೧೬); ಮಿಂಚುಕೆವಿಗಳ ಪಲವು ರಸಗಬ್ಬವನು ಗಮಕದಲಿ ಉಂಚದಲಿ 
ಮೆಜ್‌ದೋದಿ (ಸಾಳ್ವಭಾ. ೨೦-೨೯) ; ಕೊಗಲುಂಚದೊಳ್‌ ಕೋಳಿಗಳ 
(ಜೈಮಿಭಾ. ೨೬-೨೪). ೫. ಶ್ರೇಷ್ಠನಾದವನು; ಮಹಾಜನ: ಪಿಕ್ರ 
ಮಾದಿತ್ಯರ್ಕೊಟ್ಟೊದು [ಸ]ನ್ನೆಸೆ ಉಳ್ಳುರು ತಾಲಕಿಜಕೆಯರ್ಗೆ ಎರೆಕಾಡು 
ಇರ್ಸ್ಸತ್ತೈ ಮತ್ತರು... ಮೂವತ್ತರ್ಮಡಿ ಕಾಡುಂ ಉಣ್ಳುರ್ತ್ತ್ರಮ್ಮಾ 
ಕೆಜೆಯಾ ಕಿಲಗೆ ಮತ್ತರ್ಕೆಯ್ಕುಂ (ಸೌಇಇ. 12-1, ೪೭-೬; 1); 
ಸಂಚು ಸಂದೇಹ ಸಾಹಸ ಸಟಿಗಳನುಳಿದುಂಚರಪಾದವ ತೊಳೆದು 
(ಅಮುಸಾ 0. ೪-೩೨). ಊಂಚೆ (8). ಊಂಚು (8). ಊಚ: 
೧. ಊಚನಾಗಿ ಬೆಳೆದು ಹರಿಯ ನೆನಸಿದರಿಲ್ಲ (ಮೋಕ್ಷದೀ. ೨೧೭-೨) ; 
೨. ಈಚಲದ ಮರದವ್ವ ಊಚಮೊಲೆವಾಲುಣಿಸಿ ನೀಚರುಜೆಗಳನು 
ನೀಗಿಸಲು ನಿನ್ನೆಂಗಲಾಚಿ ಕರೆದಿಹಳು (ಸರ್ವಜ್ಞ. ೧೩೦೨) ; ಆಕಿ ನಿಮ್ಮಂಗೆ 
ಊಚ ಕುಲದಾಕ (ಗ್ರಾಮಾಯ. ೨೪೮); ಊಚವಾದದ್ದು ನೀಚನೆಂತ 
15] ಹೇಳಬಾರದು (ಗಾದೆ). ಊಚ್ಛು : ೫. ಲಿಂಗಸಂಧಾನಿಗಳಾದ ಮಹಾನು 
ಭಾವಿಗಳು ಊಚು, ಉಳಿದವರು ನೀಚು (ಚೆನ್ನವ. ೬೪-೫); ಊಚು 
ನೀಚಾಗುತ್ತದೆ, ನೀಚು ಊಚಾಗುತ್ತದೆ (ಬೀರಬ. ೨೪) ; ಊಚು ಸೀರೆ 
ಗಳನ್ನು ಬಿಸಿಲಿಗೆ ಹಾಕಿ ಒಣಗಿಸಿ (ವಾಗ್ದೇವಿ. ೪೮). [ಆ ಸಂ. ಉಚ್ಚ) 
ಉಂಚೈೆ (ನಾ). - ಉಂಛ. "ಉಂಚಜೀವಿ' ಪರಾ. [ಆ ಸಂ. ಉಂಛ] 
20|ಉಂಚಗೇ (ನಾ). ಒಂದು ಊರಿನ ಹೆಸರು: ಕೆಜಗೊಟ್ಟಂ 
ಎ[ರ್ಮ್ಮಾ]ತಿಟ್ಟಿಯ [ದತಿ] ಸತ್ರಾಂಗಳತ್ತಂ ಒ [ಡೆ] ಗೆಜಕಿಯ ತೆಜ್ಜಣಂ 
ಕಲ್ಲು(ಣ್ಣಂ] [ಉ]ಇ್ಫ್ಟುಗೆಜಕೆಯಂ (ಸೌಇಇ. 2-1, ೯-೩೩ ; 962). 
[ಉಂಚ? + ಕೆಣಕಿ] 
ಉಂಚಜೀನಿ (ನಾ). ಉಂಛವೃತ್ತಿಯವನು; ಹಕ್ಕಲಾರಿಸಿಕೊಂಡು 
ಜೀವಿಸುವವನು : ದೇಗುಲ[ದ]ಸ್ನಿತಿಮನಆಜರ್ಗೆ ಉ ಇಪ್ಪ ಜೀವಿ 
(ಕಣಆ. ೩೯-೫೬-೪; 7). [ಉಂಚ್ಯ + ಜೀವಿ] 
ಉಂಚತೆ (ನಾ). ಉತ್ಕೃಷ್ಟತೆ; ಔನ್ನತ್ಯ: ಅಂಚಿದುಪ್ಪಳಿನ ಮೆದು 
ವಳಿವಣ್ಣ ನೀಳದೊಳ್ಳಿಂಚ ಬರ್ಹಿಯ ಬರ್ಹದುಂಚತೆಗಳೊಂದಿ ರಾಯಂಚಿ 
ಗಮನೆಯ . , . ನಿಡುಗುರುಳು ರಾಜಿಸಿದವು (ಮದೇಪು. ೧೮-೨೩). 
(ಆ. ಸಂ. ಉಚ್ಚತಾ) 
ಉಂಚಲ್‌ (ನಾ). ಸುಲಿಗೆ; ಕಸಿದುಕೊಳ್ಳುವುದು (?): ದಟವುಟ 
ವಾಜಡಿ ಸೆಜಯದವಚಲಟಲೆಡರುಂಚಲಿಂಚೆ ಮಂಚಲು ಲಂಚಂ ಕಳವು 
ಪಿಸುಣ್‌ ಪಸವು ಬಆಂ ಪಟ ವಟ ವಲಸೊಲಸು ಕುತ್ತುಮಿಲ್ಲಾ ನಾಡೊಳ್‌ 
| (ಶಬ್ದಾನು. ೧೪೦ ವ್ಯಾಖ್ಯಾ). 
55, [ಉಂಚು (ಆಲ ಉರ್ಚು)*-ಅಲಗ್ವಿ./ ತೆಲು. ಉಂಚು- ನಿರೋಧಿಸು] 
'ಉಂಚಾಯಿಸು (ಕ್ರಿ). - ಉಚಾಯಿಸು (?): ಬಾಕಿ ಸೀಮೆಯಂನು 
ಆಕ್ರಮಿಸಿಕೊಳ್ಳತಕ್ಕ ಬಗೈ ಉಂಚಾಯಿಸಿ [ಪಾಠಾಂ. ಲುಟಾಯಿಸಿ]ದಲ್ಲಿ 
(ರಾಜೀಂದ್ರ.೬). [(ಉಂಚ್ಯಾ* -ಇಸ್ಕು. ಓ ಉಂಟಾ ಏಹಿಂ. ಉಂಚಾನಾ] 
ಉಂಚು (ಕ್ರಿ). ಇರಿಸು; ರಕ್ಷಿಸು; ಕಾಪಾಡು: ಇದಾ ಅಜುವರು 
ಗಾಮುಣ್ಣಗಳುಗಿಪ್ಪತ್ತು ಅಯ್ವರ್ಮ್ಮ್ಮ ಹಾಜನಮು ಊಉಇತ್ಸಿನೀರ ಸಲಿ 
ಪುದು ಇದ]ನಟಿದಾತ ವಾರಣಾಸಿಯುವು ಕವಿಲೆಯುಮನಟ್‌ದ ಪಾತಕ 
ನಕ್ಕು (ಸೌಇಇ. 1X-, ೫೪-೧೬; 9ನೆಯ ಶತ). [?. ! ತೆಲು. ಉಂಟು] 
ಉಂಛ (ನಾ). ೧. ಹಕ್ಕಲಾರಿಸುವುದು; ಅಂಗಡಿ, ಹೊಲ, ಗದ್ದೆ, 
ಬೀದಿಗಳಲ್ಲಿ ಬಿದ್ದಿರುವ ಕಾಳುಗಳನ್ನು ಆರಿಸಿಕೊಳ್ಳುವುದು: 
"ಉಂಛವೃತ್ತಿ', "ಉಂಛಶಿಲ? ಪರಾ. ೨. ಹೆಕ್ಕಲನ್ನು ಆರಿಸಿ 
ಕೊಳ್ಳುವವರು ಕೊಡಬೇಕಾದ ತೆರಿಗೆ. [ಸಂ.7 


30 


40 


ಉಂಛವೃತ್ತಿ 


ಉಂಛವೃತ್ತಿ (ನಾ). ಬಿದ್ದಿರುವ ಕಾಳುಗಳನ್ನು ಆರಿಸಿಕೊಂಡು, ಅದ 
ರಿಂದ ಜೀವನ ನಡಸುವ ಕ್ರಮ: “ಊರು ಕೇರಿಗಳಲ್ಲಿ ಬಿದ್ದಿರುವ 
ಕಾಳನ್ನು ಆರಿಸಿಕೊಂಡು ಬದುಕುವುದಕ್ಕೆ ಉಂಛನೃತ್ತಿಯೆಂದು ಪೆಸರು” 
(೩ ದ್ಧ್ಧಾಂತಿ. ೨೩೫); ಎಲೈ ರಾಜರ್ಕೆ, ಈ ಯಜ್ಞವು ಹಿಂದೆ ಆ ಉಂಛ 
ವೃತ್ತಿಯ ಬ್ರಾಹ್ಮಣನು ಮಾಡಿದ ಒಂದು ಸೇರು ಹಿಟ್ಟನ ದಾನಕ್ಕೆ ಸಮನಲ್ಲ 
(ವಚಭಾ. ೩೬೫) ; ಉಂಛವೃತ್ತಿಯಿಂದಲೂ ಶಿಲವೃತ್ತಿಯಿಂದಲೂ 
ಜೀವಿಸುವುದು ಸರ್ವೋತ್ತಮವಾದುದು (ಆರ್ಯಧ. ೮೪). 
[ಉಂಛ + ವೃತ್ತಿ] 

ಉಂಛಶಿಲ (ನಾ). ೧. ಹೆಕ್ಕಲುಗಳಲ್ಲಿ ಬಿದ್ದಿರುವ ತೆನೆ ಹಾಗೂ 
ಕಾಳುಗಳನ್ನು ಆರಿಸಿಕೊಳ್ಳುವಿಕೆ. ೨. ಹೀಗೆ ಆರಿಸಿಕೊಂಡು 
ಜೀವಿಸುವಿಕೆ. [ಉಂಛ + ಶಿಲ] 
ಉಂಜಲು (ನಾ). ೧. ಉಯ್ಯಾಲೆ ಮಣೆ. ೨. ಮದುವೆಯ ಸಮಾ 
ರಂಭದಲ್ಲಿ ವಧೂವರರ ನ್ನು ಉಯ್ಯಾಲೆಮಣೆಯಲ್ಲಿ ಕುಳ್ಳಿರಿಸಿ 
ತೂಗುವ ಸಮಾರಂಭ: ಉಂಜಲು ನಡೆಯುವಾಗ ಹೊಸ ದಂಪತಿ 
ಗಳಲ್ಲದೆ ಮತ್ತೊಂದು ಜತೆ ಉಂಜಲಿನಮೇಲೆ ಕುಳಿತುಕೊಳ್ಳುವುದು 
ವಾಡಿಕೆ (ನಮ್ಮೂರ. ೧೧೫). 

ಉಂಜಲುತ್ಸವ - ದೇವತಾವಿಗ್ರಹವನ್ನು ಉಯ್ಯಾಲೆಯ ಮೇಲೆ 
ಕುಳ್ಳಿರಿಸಿ ನಡಸುವ ಉತ್ಸವ; ಡೋಲೋತ್ಸವ: ಈ ದಿನ ಗ್ರಾಮ 
ದೇವತೆಯ ಉಂಜಲುತ್ಸವನಿದೆ (ರೂಢಿ). 

(ದೇ, ॥ ತಮಿ. ಉಣ್ಜುಲ್‌; ಊಣ್ಣ್ವಲ್‌ ; ಮಲ. ಊಣ್ಣುಲ್‌] 
ಉಂಟಿಕ್ಕುಂ "ಉಂಟ್ಮು' ಪರಾ. 
ಉಂಟಾಗು "ಉಂಟು? ಪರಾ. 
ಉಂಟುಿ,, ಉಂಡು (ಅ). ಇದೆ, ಅಸ್ತಿ ಎಂಬರ್ಥದ ಒಂದು ಅವ್ಯಯ. 
P "ಉಳ್‌' ಧಾತುವಿನ ಪ್ರಥಮ ಪುರುಷ ರೂಪವಿದು; ಎಲ್ಲ 
ಲಿಂಗ, ವಚನಗಳಲ್ಲೂ ಬಳಕೆಯುಂಟು : ಅರಸನ ಮುಂದೀತಂಗ 
ಮೆನಗಂ ಮಾತುಂಟು (ವಡ್ಡಾ ರಾ. ೧೨೫-೧೨); ಕುಲಮೆಂಬುದುಂಟಿ 
ಬೀರಮೆ ಕುಲಮಲ್ಲದೆ ಕುಲಮನಿಂತು ಪಿಕ್ಕದಿರಿಂ (ಸಂಪಭಾ. ೨-೮೩) ; 
ನೀನುಳ್ಳೊಡುಂಟು ರಾಜ್ಯಂ ನೀನುಳ್ಳೊಡೆ ಪಟ್ಟಿ ಮುಂಟು (ಗದಾಯು. 
೫-೨೦); ಕಡಲೆಗಳಂ ತಿಂಬ ಮೊಗ್ಗು ಕಲ್ಲಳೊಳುಂಟೀ (ಧಮಾ ೯ ಮೃ. 
೧-೧೬೫) ; ಪಾರ್ಥಿವ ಜಾತಿಯಲಿ ರಣದಿಟ್ಟಿರುಂಟೀ ನಿಮ್ಮ ಹೋಲಿಸಲು 
(ಕುವ್ಯಾದ್ರೋ. ೪-೧೧) ; ಉರೆಗಗಳುಕಿ ಪೂಜಿಪರಬ್ಲದೆ ಮತ್ತೆ ಗರುಡನ 
ಗಂಜುವರುಂಟಿ (ಕಂನವಿ. ೧-೧೪); ತಾನುಂಟೊ ಮೂರು ಲೋಕವುಂಟೊ 
(ಗಾದ). ಉಂಡು: ಉಣ್ಣು [ಚತು]ರಂಗಬಲಮೆನೆ ಗುಣ್ಣಮುಣ್ಣು 
ಮಹಾದುಗ್ಗ೯ಮುಣ್ಣು ಭುಜಬಲಮೆನ್ಹಾರೆ[0] ಟುಣ್ನುಣಿಸಿದೊಡಂ 
ನಿಲೆಯಿಂ . .. ನೆಗಲ್ಲ ಕನ್ನನ ಬಣ (ಸೌಇಇ. XI-i, ೪೮-೨೨ ; 1002). 

ಉಂಟುಂಟು (ದ್ವಿರುಕ್ತಿ) : ಉಂಟುಂಟಿವರೆ ಭಕ್ತರಿವರೆ ಪಿರಿಯರ್‌ 
ಧರೆಗೆ ಉಂಟುಂಟಿವರೆ ಮಾನ್ಮರಾಗಿರರೆ ನಿಮ್ಮೊಳಗೆ (ತಿರುರ. ಜೇ. ೧೬-೧೦); 
ಬಲ್ಲೆ ನುಂಟುಂಟಿಖಿಳ ವೀರರೊಳಿಲ್ಲ ಸರಿದೊರೆ ನಿನಗೆ (ಕುವ್ಯಾದ್ರೊ €. 
೫-೫೩). ಉಂಟಕ್ಕುಂ - ಇದ್ದಿರಬೇಕು; ಇರಬೇಕು : ಚಿತ್ತಕ್ಕತಿ ಪ್ರೀತಿ 
ತೊಟ್ಟಿಗೆ ಕೈಗಣ್ಮುವುದೇಕೆ ಪೂರ್ವಭವದೊಳ್‌ ಬಂಧುತ್ವಮುಂಟಿಕ್ಕುಂ 
(ಆದಿಪು. ೫-೪೭) ; ಪಾದರದೊಳ್‌ ಸಂಸಾರಸರ್ವಸ್ವಮಂ ಗೆಲೆವಂದಿಂಪಿನ 
ಲಂಪನಾಳ್ಹ ಸವಿಯುಂಟಕ್ಕುಂ (ಪಂಪಭಾ. ೪-೮೪) ; ನಿಮ್ಮೊಳೆಮಗತಿ 
ಸ್ನೇಹಮಾಯ್ತು ಆ ಪೋದ ಭವದೊಳ್‌ ಬಂಧುತ್ವಮುಂಟಕ್ಕುಂ 
(ಚಾವುಂಪು. ೩೯-೨೪). ಉಂಟಾಗಿ - ಕಾಣುವಹಾಗೆ ; ಹೆಚ್ಚಾಗಿ : 
ಸಂಭಾರವನಿಟ್ಟಿ ರಡುಣಿಸಿ ತುಂಬಿಯುಂಬಾ (ಪಾಳಾಂ. ಡಾ]ಗಿ ತುಪ್ಪಮಂ 
ಬಿಟ್ಟು ಪೊಡ್ಡಣಿಗೆಗೊಡೆ ತುಪ್ಪಗಾಯಾಯಿತಂತು (ಸೂಪಶಾ. ೪-೧೩). 


೮೪೫ 


55 


40 


453 


ಉಂಡಲಿಗೆ 


ಉಂಟಾಗಿಸು - ಒದಗಿಸು ; ಹುಟ್ಟಿಸು: ಅವರೆ ಮನಸ್ಸಿಗೆ ಸಂದೇಹ 
ಉಂಟಾಗಿಸಬೇಕು (ರೂಢಿ). ಉಂಟಾಗು ೧. - ಒದಗು; ಹುಟ್ಟು; 
ಸಂಭವಿಸು : ಸೋಮೇಶ್ವರನ ಕೃಪೆಯುಂಬಾದುದಕೆ ಫಲವು ವಿಪುಳ 
ವಾಯಿತ್ತೆನಗೆ (ಬಸಪು. ೪೩-೫೮) ; ಕೃಷ್ಣನ ನೆಳಲು ದಿಟಿವುಂಟಾದೊಡೊಳ 
ಗಾಗರು ವಿರೋಧಿಗಳು (ಕುವ್ಯಾದ್ರೋ. ೨-೬೨) ; ಪತಿವಚನಕೆ ಮಾರ್ನುಡಿ 
ವುದುಂಟಾದೊಡಾ ಸತಿಗೆ ನಿಷ್ಕೃತಿಯಿಲ್ಲ (ಮೋಹತ. ೬-೪). ೨. ಇರು; 
ಇರುವುದಾಗು : ನೀ ಕಲಿತ ಬಿಲುನಿದ್ಯಾತಿಶಯ ಉಂಟಾದೊಡೆಮ್ಮೊಳು 
ತೋಣು ಕೈಗುಣವ (ಕುವ್ಯಾದ್ರೋ: ೫-೪೫); ಎಮ್ಮೊಳಗುಂಟಾದ ಸವಿಯ 
ನಿಮಿಷರು ಈಂಟುವ ಸುಧೆಯೊಳಿಲ್ಲ (ಕಂನನಿ. ೨-೪೬). ಉಂಟಾದವನು ಎ 
ಶ್ರೀಮಂತ; ಹಣ ಗಾರ: ಅವರು ಒಳ್ಳೆ ಉಂಟಾದವರು. ನೆಮ್ಮದಿ 
ಯಾಗಿದ್ದಾರೆ (ರೂಢಿ). ಉಂಟುಮಾಡು - ೧, ಒದಗಿಸು; ಹುಟ್ಟಿಸು; 
ಆಗಿಸು; ನಡೆಸು: ವಜ್ರನಾಭಿಗತಿಪ್ರೀತಿಯನುಂಟುಮಾಡಿದರವರ್‌ 
ಜನ್ಮಾಂತರ ಸ್ನೇಹದಿಂ (ಆದಿಪು. ೬-೨೨); ಗಂಡರಳ್ಳೆರ್ದೆಗಳಂ ತುಟ 
ವೋಜೆಯನುಂಟುಮಾಡುವಂದದೆ ನಿಡುಗಣ್ಗಳೊಳ್ನಡೆ ಮನೋಭವ 
ನೊಡ್ಡಣದಂತೆ... ಪರಿತಂದು ಸೂಸಿದುದು ಸೇಸೆಯನಂದು ಪುರಾಂಗ 
ನಾಜನಂ (ಪಂಸಭಾ. ೪-೩೫) ; ಭರತಜರೊಳ್‌ ಮುನ್ನಿಲ್ಲದ ಸರಿಭಾಷೆಯ 
ನುಂಟುಮಾಡಿ ಪೆಜಗಡಿಯಿಟ್ಟಂ ಕುರುರಾಜಂ (ಗ ದಾ ಯು. ೬-೩೯); 
ಉಂಟುಮಾಡಿದ ದೇವರು ಊಟಕೊಡಲಾರನೇ (ಗಾದೆ). ೨. ಸ್ಪಷ್ಟ 
ಪಡಿಸು; ತೋರಿಸು : ಎಳವಿದಿರಂದಮಂ ತನು. .. ಮಿಸುಪಾಲದ ಪಣ್ಣಿ 
ನಂದಮಂ ಪೊಳೆವಧರಂ ಕರಂ ನೆಯ ಪೋಲ್ವುದಜಕಿಂದರವಿಂದವಕ್ತೈ 
ಕೊ ಮಳೆ ಕಡುಗಾಡಿಕಾರ್ತಿ ಮರವಾನಿಸೆಯೆಂಬುದನುಂಟುಮಾಡಿದೌ 
(ಧರ್ಮಾಮೃ. ೩-೧೮೦). ಉಂಟೊಡತಾಗೆ - ಬಹಳ ದೃಢವಾಗಿ: ಕಜಕಿ 
ಗೊರಲಾತನಾತ್ಮವಿಟತತ್ತ್ವ ಮನುಂಟೊಡೆತಾಗೆ ಮಾಡಿ (ಪಂಸಭಾ. 
೭-೭೫) ; ಪುಸಿಯೆನೆ ಸಾಮಮ ಂ ನುಡಿದು ಭೇದಮನುಂಟೊಡತಾಗೆ 
ಮಾಡಿ ಛಿದ್ರಿಸಲೊಳಪೊಕ್ಕು « * ೬ ಬಂಚಿಸಿ (ಪಂಪಭಾ. ೯-೪೮). ಡಿ 
[ದೇ. ॥ ತಮಿ. ಮಲ. ತುಳು. ತೆಲು. ಉಂಡು] 


ಉಂಟ್ಕು "ಉರುಟು? ನೋ. 
ಉಂಟುಮಾಡು "ಉಂಟ್ಕು? ಪರಾ. 
ಉಂಟುವಳಿ (ನಾ). ಒಂದು ಊರಿನ ಹೆಸರು (?) : ಯಿಪ್ಪತ್ತನಾಲ್ಕು 


ತೀರ್ಥಕ[ರ]ರಿಗೆ ಬಿಟ್ಟುದು ಉಂಟುವಳಿಯ ಕಾಮಿಸೆಟ್ಟೀ ತಂಗಿ ಅಂತ 
ಕನೂ ಮನೆ ಮುಂದಣ ಭೂಮಿ ಖ ೬ (ಎಕ. ೪1, ಕೊಪ್ಪ. ೫೦-೩೨; 1598). 


(2) 


ಉಂಡಗೆ (ನಾ). - ಉಂಡೆ: ಆ ಜಯಶೀಲನ ಧರೆ ವಸ್ತ್ರಕಿಡುವಂದು 


ಜಾಜಿನ ರಸದೊಳುಂಡಗೆಯವೋಜೆಗೆ ಬಂದು ದಾ ರಕ್ತರಂಜಿತ ಶಿರಾಂ 
ಭೋಜ ವಿದ್ಕಾಧರನೃಪನಾ (ವರ್ಧಚ. ೭-೩೮). [?) 


ಉಂಡಲಿಗೆ, ಉಂಡಿಲಿಗೆ, ಉಂಡೆಲೆಗ್ಗೆ (ನಾ). ೧. ಅಕ್ಕಿಯ ಹಿಟ್ಟಿನ 


ಬೇಯಿಸಿದ ಮುದ್ದೆ, ಕಡುಬು : ಜಿಣ್ಣೆಯ ಬೆನಕಂಗೆ ಕೆಂಡದುಂಡ 
ಲಿಗೆಯ ಮಾಡಿ ಚಲ್ಲವಾಡಿದರೆ ಹಲ್ಲುಹೋಹುದು (ಬ ಸವ. ೬೬೧); 
ಮಂಡಗೆ ಮೇಣ್‌ ಹೂರಿಗೆ ಮೇಣಂಂಡಲಿಗೆಗಳಕ್ಕಿ ಕಣಿಕದಿಂದೈನಾನಂ 
ಗೊಂಡಿಪ್ಪತ್ತೆಂಟಾಗಿರೆ ಖಂಡಿಸಿ ಕೊಡುವುದು ದೃಢವ್ರತಂಗಂತದಜಕೊಳ್‌ 
(ಅನಂಪು. ೧೦-೭೭); ಬೆನಕಂಗುಂಡಲಿಗೆಯಂ್ತಿ (ಶಬ್ದಾನು. ೨೧೪ 
ಪ್ರಯೋ) ; ಉಂಡಲಿಗೆಯು ಕರಿಗಡುಬು ರಾಜಿಪ ಕಟ್ಟು ಮಂಡಿಗೆ ಬಿಸಿಯ 
ದೋಸೆಗಳ (ಕಂನವಿ. ೮-೮೯) ; ಶಿತಿಕಂಠ ಶರಣರಿಗೆ ಎಡೆಯ ಮಾಡಿದರು 
ದೋಸೆಯು ಉಂಡಲಿಗೆ ಬಿಸಿಯ ಗಾರಿಗೆಯು (ಶ ರಲಿ. ೫೦೯-೬). 
ಉಂಡಿಲಿಗೆ: ೧. ಉದ್ದೀನ್ಲೊಲದಲ್ಲಿ ದೊಡ್ಡೋಟ್ಟೀಬೆನವಣ್ಣ 
ಉದ್ದೀನುಂಡಿಛಿಗೇ ಎರೆದುಪ್ಪಾ ಕೊಡುನೇವೂ (ಹುಟ್ಟ ಹ. ೧೪೬). 


ಉಂಡಳೆ 


ಉಂಡೆಲೆಗ್ಗೆ : ೧, ಖಂಡಶರ್ಕರೆ ಕಬ್ಬು ಉಂಡೆಲೆಗ್ಗೆಯು ಲಾಡುವುಂಡೆ 
ಗಳೆಲ್ಲವನ್ನು ತಂಡದಿಂ ಕೊಡುವೆ (ಹಮಚ. ೧೪೨). "ಉಂಡೆ? ಪರಾ. 


೮೪೬ 


(ದೇ. 2.1 ಶುಳು. ಉಂಡುಳುಗ, ಉಂಡ್ಲುಗ; ಶೆಲು. ಉಂಡ್ರ, | 


ಉಂಡ್ರಾಯಿ. / ಸಂ. ಉಂಡೇರಕ) 
ಉಂಡಳೆ (ನಾ). (ಕರಾ). ಮುದ್ದೆ; ಉಂಡೆ (?) : ನಿಮ್ಮ ಶುಕ್ರಾ 
ಚಾರ್ಯರ ರಕ್ತಕುದಿದು ಉಂಡಳೆ ಯಾಗಿಬಿಟ್ಟಿದೆ( ಕೋದಂಡ, ೫೪). (2] 
ಉಂಡಾಡಿ, (ನಾ). ಒಂದು ಪ್ರದೇಶದ ಹೆಸರು: ಹಳ್ಳಿಸಹಿತ ಬಳ್ಳವಿ 
ನಾಡ ಹಡಿಯ ಪೊಳಲು ಉಣ್ಣಾಡಿ ಜಲಗರಮಾನಿಗೊಡಗಜವಳಿಕೆಆಗ 
ಲೂರು (ಎಕ. ೪, ಬೇಲೂರು. ೭೧-೨೩೫ ; 1117). [2] 
ಉಂಡಾಡ್ಕಿ (ನಾ). (ಕೆಲಸಮಾಡದೆ ಸುಮ್ಮನೆ) ಉಂಡು ತಿರುಗು 
ವವನು ; ಉಡಾಳ; ಸೋಮಾರಿ; ನಿಪ್ರಯೋಜಕ : ಅಲ್ಲಿರ್ಪರ್‌ 
ಸೊಗಸೊಂದನೆಂದುಮಜಕಿಯರ್‌ ಕೊರಾಳ್ಗಳುಂಡಾಡಿಗರ್‌ (ಮೈ ಸೂಮೆ. 
೫-೧೮೬) ; ಮಗ ವಿದ್ಯಾವಂತನಾಗಿ, ಬುದ್ಧಿ ವಂತನಾಗಿ, ಆರೋಗ್ಯವಂತ 
ನಾಗಿ, ಗುಣವಂತನಾಗಲಿ ಎಂಬ ಹರಕೆ ವಾರವಾರಕ್ಕೂ ತನ್ನ ತಲೆಗೆ 
ತಪ್ಪದೆ ಬೀಳುತ್ತಿದ್ದ ಎಣ್ಣೆಯ ಜತೆಗೆ ಬೀಳುತ್ತಿದ್ದರೂ ತಾನು ಉಂಡಾಡಿ 
ಯಾಗಿದ್ದ (ಏಳಜೀ. ೬೩) [ಉಂಡಾಡು + -ಣ್ಯ]) 
ಉಂಡಾಡಿಗ (ನಾ). - ಉಂಡಾಡ್ಮಿ: ಓಣಿ ಓಣಿ ತಿರುಗುವ ಉಂಡಾಡಿಗ 
ನಂತಲ್ಲ (ನಿರಾಭ. ೧೬) ; ಉಪಮನ್ಮುವೆಂಬ ಉಂಡಾಡಿಗ ಶಿಸ್ಕನಿದ್ದನು 
(ನೀಗಟ್ಟು. ೪೧); ವಿದ್ಯಾರ್ಥಿಗಳೆಲ್ಲ ಉಂಡಾಡಿಗರಾಗಹತ್ತಿದ್ದಾರೆಂದು 
ಊರಿಗೆ ಊರೇ ಬೊಬ್ಬೆ ಇಡಹತ್ತಿದೆ (ರಂಗರೋ. ೮೦). 
[ಉಂಡಾಡು + -ಇಗ] 
ಉಂಡಾಡಿಗತನ (ನಾ). (ಕೆಲಸವನ್ನು ಮಾಡದೆ) ಉಂಡು ತಿರುಗು 
ಕ್ರಿರುವುದು; ಉಡಾಳತನ; ಸೋಮಾರಿತನ: *... ಅವರಲ್ಲಿ 
ನಿಮ್ಮಂತೆ ಉಂಡಾಡಿಗತನವಾಗಲಿ, ಬಂಡುಖೋರ ಮನೋವೃತ್ತಿ 
ಯಾಗಲಿ ಇರುವದಿಲ್ಲ? (ಮಣ್ಣಿಮ. ೨೦೦). [ಉಂಡಾಡಿಗ + -ತನ] 
-ಉಂಡಾಡಿಗದ್ದೆ (ನಾ). ಒಂದು ಗದ್ದೆಯ ಹೆಸರು (?) : ವಿಜಯ 
ಸಂವತ್ಸರದ ಚೈತ್ರ ಸುದ್ಧ ಏಕಾದಸಿಯಾದಿವಾರದಲು ಬಳ್ಳ ನಿನಾಡಂ * x 
ಲೆವುದುಗಿನುಂಡಾಡಿಗದ್ದೆಗೆ ದೇವಂ ಬೆಸಸಿದೆನಿತು ಹೊಂನಂ ಕೊಟ್ಟು (ಎಕ. 
೪, ಬೇಲೂರು. ೨೫-೮ ; 1173). [ಉಂಡಾಡಿ * ಗದ್ದೆ (ಆ ಗಲ್ಸ್‌)] 
ಉಂಡಾಡಿಗುಂಡ (ನಾ). - ಉಂಡಾಡಿ: ಹೀಗೆ ಉಂಡಾಡಿಗುಂಡನಾಗಿ 
ಆಲೆದರೆ ನೀನು ಪರೀಕ್ಷೆಯಲ್ಲಿ ಪಾಸಾಗುವುದು ಹೇಗೆ? (ರೂಢಿ). 
[ಉಂಡಾಡ್ಕಿ + ಗುಂಡ) 
ಉಂಡಾಡಿಭಟ್ಟ (ನಾ). (ಕೆಲಸಮಾಡದೆ) ಊಟದಲ್ಲಿ ಮಾತ್ರ ನಿರತ 
ನಾದ ಬ್ರಾಹ್ಮಣ; ನಿಷ್ಟ್ರಯೋಜಕವ್ಯಕ್ತಿ : ಮುನ್ನಿನ ಜೌವನದ 
ಬಲ ಮಸುಳಿತಾವುಂಡಾಡಿಭಟ್ಟಿರು ನೃಪತಿ ಕೇಳೆಂದ (ಕುವ್ಯಾಉ. ೧-೩೯) ; 
ದಂಡ ತಪ್ಪಿಸುತ ಪಿಂಡ ಗಳಿಸಿ ಉಂಡಾಡಿಭಟ್ಟಿನಾಗಿ (ಅರಳು. ೨೩೯-೫). 
[ಉಂಡಾಡ್ಕಿ * ಭಟ್ಟ) 
ಉಂಡಾಡು "ಉಣ್‌' ಪರಾ | 
ಉಂಡಿ (ನಾ). (?) : ದೊಪದ ಮರ.-ಬೀಜಗಳಿಂದ ಹೊರಡುವ ಯೆಣೇ 
ಉಂಡಿಯು ವಾತಶೂಲೆಗೆ ಮೇಲಾದ ಔಷಧ (ಕಭಾಗೆ .೪೨). [2] 
ಉಂಡಿಗ (ನಾ). ಉಂಡಾಡಿ; ತಬ್ಬಲಿ; ತುಂಟ (?) : ಆತ್ಮಾರಾಮನು 
ಉಂಡಿಗನೆಂಬುವದು ನಿನಗೆ ಗೊತ್ತೇ ಇದೆ! ಮುಂಬಯಿ. ೪-೧೯೬); ಅವನು 
ಹೀಗೆ ಉಂಡಿಗನಾಗುವುದನ್ನು ನೋಡಿ, ನಾನಾಸಾಹೇಬ ಪೇಶ್ವೆಯ ಕಕ್ಕನ 
ಮಗನಾದ ಸದಾಶಿವರಾಯ (ಚರಿಸಂ. ೭೬). [ಉಂಡು?-- -ಇಗ) 
ಉಂಡಿಗೆ, (ನಾ). - ಉಂಡೆ: ಅನುರ್ದಿನುಂಡಿಗೆಗಳೆನಿಸುವ ಪಾಲುಂಡೆ 
ಗಳುಮಂ .., ಶನರಾಜ ಬಂಧದೊಳಂದಂಬೆತ್ತ ಲಡ್ಡುಗೆಗಳುಮಂ . 


5 


ಅ 


0 


20 


45 


ಉಂಡಿಗೈೆ 


ಬಡ್ಡಿಸಿದಾಗಳ್‌ (ಸುಕುಮಾ. ೧೧೧೨೯ ವ); ಒಡೆಯರಿಗೆ ಉಂಡಿಗೆ 
[ಪಾಠಾಂ. ಉಂಡಲಿಗೆ]ಯ ಮುಖದಿಕ್ಳಿದಂತೆ (ಬಸವ. ೨೨೫). 
[ಉಂಡೆ + -ಇಗೆ] 
ಉಂಡಿಗ್ಮೆ (ನಾ). “ಗಂಟಲು ?( ಪಂಕಾಮಾ. ಕೋಶ) : ಉದಬಿಂದುಗೆತ್ತು 
ಗಿರಿಸಾನುದೇಶದೊಳ್‌ ಕಾಯ್ದ ಬಿದಿರ ಪೊಸಮುತ್ತಂ ನುಂಗಿದ ಸೋಗೆ 
ವಿಂಡಣಂ ಮಜುಗಿದುವುಂಡಿಗೆ ಬೇಯೆ ಕೆಂಡಮಂ ನುಂಗಿದವೋಲ್‌ 
(ಸಂರಾಮಾ: ೭-೯೬). [?) 
ಉಂಡಿಗ್ಕೈೆ, ಉಂಡುಗೆ (ನಾ). ೧. ಮುದ್ರೆ; ಮೊಹರು : ಉಂಡಿಗೆಯ 
ಕಂಮಟದಲು ತಿಂಗಳಿಗೆ ಸ ೧ ಬಿಡಿಗಮ್ಮಟದಲು ತಿಂಗಳಿಗೆ ಹ ೧ (ಎಕ. 
X11, ಸಿರಾ. 948?) ; ಎನ್ನೆ ಹೃದಯದಲ್ಲಿ ನಿಮ್ಮ ಚರಣ 
ದುಂಡಿಗೆಯನೊತ್ತ ಯ್ಯಾ (ಬಸವ. ೪೯೯) ; ಲಿಂಗದ ಉಂಡಿಗೆಯ ಪಶು 
ವಾನಯ್ಯಾ (ಬಸವ, ಆ೫) ; ಸ್ಮರನೊತ್ತಿದನುಂಡಿಗೆಯಂ ಬಿರುದಿಂಗೀ 
ಧರೆಯ ಬೆನ್ನೊಳೆನಿಸಿರ್ಪುವು (ವರ್ಧಪು. ೪-೫೮) ; ನಂದಿಯುಂಡಿಗೆಯ 
ಮಿಸುನಿಯ ಪೊಂಗಳುಂ (ಬಸರ. ೧೨-೬೪) ; ಶ್ರೀನಿರೂಪಾಕ್ಷನ ಉಂಡಿ 
ಗೆಯ ಪಶು ನಾನು (ತುಂಗಭ. ೭). ೨. ರಹದಾರಿ; ಅಪ್ಪಣೆಚೀಟ ; 
ಪರವಾನಿಗೆ: ಕಲಿದಲಿವಂ ಜವನಲ್ಲಿಯುಂಡಿಗೆದಂದನೊ (ಶಮದ.' ೬೯ 
ಪ್ರಯೋ) ; ದಂಡಿಗಿಲ್ಲದ ಹಾಡು ಉಂಡಿಗಿಲ್ಲದ ಸುಂಕ ಹೆಂಡರಿಲ್ಲದವನ 
ಮನೆವಾರ್ತೆ ತಲೆಹೋದ ಮುಂಡದಂತಿಕ್ಕು (ಸರ್ವಜ್ಞ. ೧೬೮೧); ಸುಭೆದಾರೆ 
ಮಾದೈಯನ ಸಂಗಡಹೇಳಿ ಉಂಡಿಗೆ ತೆಗೆದುಕೊಂಡು ಗರವಲೆಗೆ ಹೋದನು 
(ರಾಜೀಂದ್ರ. ೧೪೩). ೩. ತೆರಿಗೆ; ಸುಂಕ: ಹೊಯ್ಸಳ ಸೆಟ್ಟಯರು 
ಅಯ್ಯಾ ಫೊಳೆಯಯುಂಡಿಗೆಯ ದಮ್ಮಿಸೆಟ್ಟಿಯ ಮಗಂ ಮಲಿಸೆಟ್ಟಗೆ 
(ಎಕ. 11, ೧೫೯-೧೧; 1130) ; ಸಲುವುದು ಪಟ್ಟಣಕೇರಿಯಲ್ಲಿ ತಫುತವುಡಿ 
ದಂಡವುಂಡಿಗೆ (ಎಕ. 1x, ಬೆಂಗಳೂ. ೬೧-೨೧; 1332) ; ಅಂತು ಗ್ರಾಮ 
೩ಕ್ಕೆ ಗ 4೪೦ ಮುಂನೂರುನಾಲ್ವತ್ತು ವರಹಕ್ಕೆ ಉಂಡಿಗೆ ನಿವರ(ಎಕ. ೫11, 
ಸಟ) ; 1641). ಉಂಡಾಗೆ ; ಕಟ್ಟು ಮಾಡಿಕೊಣ್ಣು ಶಿದಂಡ 
ಉಂಡುಗೆ ಕೊ (ಎಕ. ೫1೪, ಎಳಂದೂ. ೮೩-೬; ?). 
ಉಂಡಿಗೆಸಾಧ್ಯ - ಆಜ್ಞೆಗೆ ಒಳಪಟ್ಟುದು; ಅಧೀನವಾದುದು : 
ಸಮಸಿ ದ್ಧ ಯೆ ಸಿದ್ಧಿಯಾಗೆ 'ತದ್ಭೂಪತಿ ಕೊಂಡನನ್ಮಮಹಿಕಾಂಡಮ 
ನುಂಡಿಗೆಸಾಧ್ಯಮಪ್ಪಿನಂ (ಶಾಂತಿ ರಾಮದೋಃಪರಿಘ 
ಕ್ಯುಂಡಿಗೆಸಾಧ್ಯ ಮಾದುದೆ ವಲಂ ಷಟ್ಟಿಂಡಭೂಮಂಡಲಂ (ಪಂರಾಮಾ. 
ಈ ಭರತ ತ್ರಿಖಂಡಧರೆಯುಣ್ಣಿಗೆಸಾಧ್ಯಮಸಾಧ್ಯಮಪ್ಪ 
ತದ್ದೇವನಿಕಾಯ (ಕೇ ಮಿಪು, ೧೧-೪೬). ಉಂಡಿಗೆಸಾಧ್ಯಂಮಾಡು ಎ 
ಆಜ್ಞೆಗೆ ಒಳಗಾಗುವಂತೆ ಮಾಡು; ಅಧೀನಕ್ಕೊಳಪಡಿಸು 
ಅಖಂಡಭೂಮಂಡಳಮಂ ನಿಜಭುಜದಣ್ಣ ಮಣ್ಣಿತಮಣ್ಣಳಾಗ್ರದಿನುಂಡಿಗೆ 
ಸಾಧ್ಯಂ ಮಾಡಿ (ಮೈಆರಿ. ೧೯೩೫. ೪೯-೬೪; 10ನೆಯ ಶತ); ಆ ನಾಡ 
ನೊಂದೆ ಬಿಲ್ಲೊಳುಂಡಿಗೆಸಾಧ್ಯಂ ಮಾಡಿ (ಪಂಪಭಾ. ೪-೩೧ ವ); ಭುಜಬಳ 
ದಿಂದಿಳ್ಹುಕೊಂಡುಂಡಿಗೆ ಸಾಧ್ಮಂ ಮಾಡಿ (ಎಕ. ೪11, ಸೊರಬ. ೧೪೦-೧೨; 
1198); ಸಕಳೋರ್ಬ್ಬಿಯನುಂಡಿಗೆಸಾಧ್ಯಂ ಮಾಡಿದಂ (ಕಇ, 1, ೩೦-೧೬; 
1222); ಪ್ರಪಂಚವನ್ನೆಲ್ಲ ತಮ್ಮ ಉಂಡಿಗೆಸಾಧ್ಯಂಮಾಡಿದ (ನಾಡೋಜ. 
ಪಾರ್ಶ್ವಪು. 


೩೭-೧೮, 


ಪು. ೧೦-೧೧೩) ; 


೧೧-೩೫) ; 


೩೩೯); (ಆದಿಪು. ೧೫-೩ ವ; ಎಕ. 11, ೨೪೦-೨೯; 1125; 
೧೧-೩೭ ವ ನೋ). [7] 

(ಉಂಡಿಗೈೆ (ನಾ). ಹಣ್ಣು ಹಂಪಲುಗಳಲ್ಲಿ ಪರೀಕ್ಷಾರ್ಥವಾಗಿ ಚಿಕ್ಕ 
ದಾಗಿ ಕೊರೆದು ಮಾಡುವ ರಂಧ್ರ; ಹಾಗೆ ರಂಧ್ರಮಾಡಿ ತೆಗೆ 
ಯುನ ಬಿಲ್ಲೆ : ಹಲಸಿನ ಹಣ್ಣಿಗೆ ಉಂಡಿಗೆ ಹಾಕಿದರೆ ಆದರ ಬಣ್ಣ 
ಗೊತ್ತಾಗುತ್ತದೆ (ರೂಢಿ); ಕರಬೂಜನನ್ನು ಉಂಡಿಗೆ ಹಾಕಿ ನೋಡಿ 
ತೆಗೆದುಕೊಂಡು ಬಾ (ರೂಢಿ). (2) 


ಉಂಡಿಗೆಗೊಳ್‌ 


ಉಂಡಿಗೆಗೊಳ್‌ (ಕ್ರಿ). ರಹದಾರಿಯನ್ನು ಪಡೆ ; ಅಧಿಕಾರಪತ್ರವನ್ನು 
ಹೊಂದು: ಏಂ ಮಿಚ್ತುವಿನುಂಡಿಗೆಗೊಂಡರ್ಯ (ರಾಮಾಶ್ಚ. ೯೨-೧). 
[ಉಂಡಿಗೈೆ + ಕೊಳ್‌,] 
ಉಂಡಿಗೆಗೋಲ್‌ (ನಾ). ಮುದ್ರೆಯೊತ್ತುವ ಕೋಲು: ಕೆಯ್ಮಾಜೆ 


ಕಾಂತನಾ (ಧರ್ಮನಾ. ೩-೪). [ಉಂಡಿಗೈ * ಕೋಲ್ಡ್‌) 


೭ 


ಉಂಡ 
(ಡಿ 


ನಾರುವದನಾದ ಕಣಿಕವನು ನಿಂಬೆಯಕಾಯ ತೋರದುಂಡೆಯೆ ಮಾಡಿ 
(ಸೂಪಶಾ. ೧-೨೬) ; ಅರಿಶಿನದುಂಡೆ ಧಾನ್ಯದ ಕುಪ್ಪೆ (ವರ್ಧಸಾಂ. ೫-೪೭); 
ಅಫೀಮಿನ ಉಂಡೆಯು ಹೇಗೋ ಗಂಟಲಿನಿಂದ ಒಳಕ್ಕೆ ಇಳಿದುಹೋ 
ಯಿತು (ಕಮಕ. ೧೩೮). ೨, ಪೂರ್ಣವಾದ ವಸ್ತು; ಮುರಿಯ 


ದುಂಡೆಗಳು ರುದ್ರಾಕ್ಷಿ (ರುದ್ರಾರ. ೬೦-೩) ; ಉಂಡೆಗುಂಬಳಕಾಯ 


ತಾನೆತ್ತು ವುಂಡಿಗೆಗೋಲಂತೆಸೆದಿರ್ದುದಾಂತಿಜಿವ ಕುಂತಂ ಧಾರಿಣೀ| 5, ದುದು: ಸತ್ಯದಡಿಕಿಲು ನಿತ್ಯದುಂಡೆಗಳು ರುದ್ರಾಕ್ಷಿ ಅತ್ಮನುಪಮಾನಂದ 
| 


ಉಂಡಿಗೆದರ್‌ (ಕ್ರಿ). ಆಜ್ಞಾಪತ್ರವನ್ನುತೆಗೆದುಕೊಂಡು ಬ್ರಾ, ಪರ 
ವಾನಗಿಯನ್ನು ಪಡೆದು ಬಾ: ಪುಲಿಗಳ ಮಾಸೆಯನುಯ್ಯ ಲಾಡಲೆ 
ನಂಜನೆಂಜಲಿಸಲುಮಲಟ ಯೆ ಕಾಳಕೂಟಮನೆನ್ನ ದೋರ್ವಲಮನತಿಕ್ರಮಿ 


ಸಲ್ಕ ಮಾಟಿಸಿ ಬಂದನೊ ಳ್ಗಲಿ ದಲಿವಂ ಜವನಲ್ಲಿಯುಂಡಿಗೆದಂದನೋ 8. 


(ಕಾವ್ಯಾವ. ೮೨), [ಉಂಡಿಗೈೆ + ತರ್‌] 
ಉಂಡಿಗೆಯೊತ್ತು (ಕ್ರಿ). ೧. - ಮುದ್ರೆಯನ್ನು ಒತ್ತು: ಮತ್ತಂ ಪೆಜರ 

ಪಲವುಂ ಜೀವಧನಂಗಳನರಸರ ಕಾಪಿನ ಪೊಲನಂ ಪೊಕ್ಕು ವೆಂದುಂಡಿಗೆ 

ಯೊತ್ತಿಕೊಳುತ್ತುಂ (ಸುಕುಮಾ. ೭-೩೫ ವ); ಮೂದಲಿಸಿ ಬಂದ 


| ಮೇಲಣ ಹಸುರ ಕೆತ್ತಿಕೊಂಡು (ಸೂಸಶಾ. ೫-೨೩) ; ಉಂಡೆಯಾದ 
ಒಂದು ಕಥೆಯನ್ನು ಆತನ ಮುಂದೆ ಓದಿ ಆತನಿಗೆ ಇನ್ನೂ ಆಶ್ಚರ್ಯ 

| ಹೆಚ್ಚಾಗುವಂತೆ ಮಾಡಬೇಕೆಂದು ಆಗ್ಗೆ ಸುಮ್ಮನಾದನು (ಸುಮಚ. ೪೨) ; 

|. ಹಲಸಿನ ಉಂಡೆಗಾಯನ್ನೇ ಕೊಟ್ಟರು (ರೂಢಿ). 

ಉಂಡುಂಡೆ (ದ್ವಿರುಕ್ತಿ) : ಮಾವಿನ ಹಣ್ಣನ್ನು ಉಂಡುಂಡೆಯಾ 

| ಗಿಯೇ ಊಟಕ್ಕೆ ಬಡಿಸಿದರು (ರೂಢಿ). 

| [ಡೇ ॥ ತನಿ. ಉರುಣ್ಣೆ, ಉಣ್ಣೆ; ಮಲ. ಉಣ; ತುಳು. ಉಂಡೆ; 

ತೆಲು. ಉಂಡ ; ಗೊಂಡಿ. ಉಂದಾ] 


ಮನ್ನೆಯ ರಾವುತರಂ ಬಲ್ಲೆಯದ ಪಟ್ಟಸದೊಳುಂಡಿಗೆಯೊತ್ತಿ ಬಿಟ್ಟು | 151 ಉಂಡೆಕಟ್ಟು "ಉಂಡೆಗಟ್ಟು' ನೋ. 


.(ಮಳೆರ. ೪೫-೧೦); ಉಂಡಿಗೆಯೊತ್ತಿ ತೋಟದನಿವಳ್ಲಿರನಂಗಜಂ 
(ಅನಂಪು. ೭-೩೦). ೨. ಮುದ್ರೆಯನ್ನು ಒತ್ತಿಸಿಕೊ:. ತಗಯಲ್‌ 
ಜೈಮಿನಿ ತಿಪ್ಪಿಕೊಣ್ಣು ಪರಿಯಲ್‌' ವೈಶೇಷಿಕಂ ಪೋಗದುಂಡಿಗೆಯೊತ್ತಲ್‌ 
ಸುಗತಂ ಕಡಂಗಿ ಬಳೆಗೋಯಲ್ಯ ಕ್ಷಪಾದಂ (ಎಕ. 11, ೬೯-೪೩; 1093). 
[ಉಂಡಿಗೈೆ * ಒತ್ತು) 

ಉಂಡಿಗೆನಾದರ್‌ (ನಾ). (?): ಎಂದು ತಮ್ಮ ತಕ್ಕಿನ ಮೂಲಂ ತಕ್ಕು 
ಗಳುಮನಡರಿಯುಂ ತೊಡರಿಯುಂ ನುಡಿದಂತೆ ತಂತಮ್ಮಾನೆಯೊಳ್ತನ 
ಮುಮಂ ಬಿ ನ್ನ್ನಣ ಮುಮಂ ಮೆಜಕಿದಾನೆವಾರುಗಳೊಳಮುಂಡಿಗೆವಾದ 
ಕೊಳಂ ಪುಗದೆ ಸಲೆ ಬರ್ದ ಗಜವಿಜಯಿಗಳಿಂ (ಶಾಂತಿಪು. ೩-೨೭ ವ). [2] 

ಉಂಡಿಲಿಗೆ "ಉಂಡಲಿಗೆ? ನೋ. 

ಉಂಡಿವು (ನಾ). ಒಂದು ಊರಿನ ಹೆಸರು: ಸ್ವ 
ಜಕ್ಕಗಾವುಣ್ಣನ ಮಗ ಬಿರಯ್ಕನುಂಡಿವಿನಲ್‌ ಸತ್ತಡೆ 
೫೨-೯ ; 1064). [2 

ಉಂಡಿಸು (ಕ್ರಿ). ಉಂಡೆಯಾಗಿ ಮಾಡು; ಉತ್ತರೀಯದ ಸೆರಗನ್ನು 
ಹರಿದುಕೊಂಡು ಅದನ್ನುಂಡಿಸಿ ಆತನ ಬಾಯ್ಗೆ ಗಿಡಿಯ ಹೋಗುವನು 

[ಉಂಡೆ + - ಇಸ್ಕು] 


ಸ್ಲಿಶ್ರೀ ಕಾನಿಯದ 
(ಮೈಆರಿ. ೧೯೩೨, 


(ಬೆಟ್ಟೆ ಅ. ೧೯೫-೧೭). 
ಉಂಡು "ಉಂಟು? ನೋ. 
ಉಂಡುಕ (ನಾ). “ಉಂಡುಕನೆಂದರೆ ರಕ್ತದ ಕಿಟ್ಟಿವು” (ಬಾಹಟ. 

೨-೩-೧೩ ವ)... [Aಂ.] 
ಉಂಡುಗೆ "ಉಂಡಿಗೈೆ? ನೋ. 
ಉಂಡೆ (ನಾ). ೧. ದುಂಡನೆಯ ಆಕಾರವುಳ್ಳ ಮುದ್ದೆ (ಯಾವುದಾ 

ದರೂ ವಸ್ತುವಿನ ಉರುಟಾದ ರೂಪದ ಸ್ಥಿತಿ): ದಿನ್ಮೌಷಧಿಗಳಿಂದಂ 

ಮಾಡಿದುಂಡೆಗಳಂ ಸಿಟ್ಟ ನೊಳ್‌ » « ೬ ಮರ್ದನೂಡಿದಂ ಮತ್ತಂ ಪೊಲಿ 
ಲೊಳಗೆಲ್ಲಂ"ಉಂಡೆಯ ಪರ್ವಮಂ ಮಾಡಿಸಿದಂ (ವಡ್ಡಾರಾ. ೧೭೧-೨೪) ; 
ತುಜುವೆಯ ಬೆ ರನಿ ಕ್ಕಿ ತಲುಪೆರ್ಮೆ ಯ ಪಾಲುಮಮರ್ದ್ಯಮಪ್ಪಿನಂ 
ಮುಗಿಸಿ... ಕಮ್ಮಿತಾಗೆ ಪಾಂಗಜಿದಮೃತೋಪಮಾನಮಿದು ತಾನೆನೆ 
ಮಾಟ್ಬುದು ಕ್ರೀರದುಂಡೆಯಂ (ಲೋಕೋಪ. ೮-೧೦) ; ಕಿಜುನಾಯ್ಲ್ಗಳ 
ಬಾಯ್ಗಳಿಂದೆ ನೂಲುಂಡೆಯನಿಟ್ಟಿ ವೋಲ್‌ ಮಿಡುಕುತುಂ ಪರಿವಾಡಿದು 
ದೊಂದು ಪೆರ್ಮೊಲಂ (ಸೂಕ್ತಿಸು. ೩-೧೨೧) ; ಒಂದು ದೆವಸಂ ಭೈಕಕ್ಕೆ 
ಪೋದಲ್ಲಿ ಬಜಕಿಯ ತವುಡಂ ಪಡೆದು: ಬಂದದಂ ಪುರಿದು ಸಣ್ಣಮಾಗಿ 
ಪಟ್ಟು ಗುಟ್ಟ... ಮೂಲಂಡೆಯಂ ಮಾಡಿಟ್ಟು (ಜೀವಸಂ. ೨೨೫-೩೦ ವ); 


ಉಂಡೆಕ್ಕಳಿ (ನಾ). ಒಂದು ತೆರನಾದ ಜೂಜಿನ ಆಟಿ: “ಉಂಜೆಕ್ಕಳಿ ” 


| ಯೆಂಬ ಜುಗಾರಾಟದಲ್ಲಿ ಭಾಗವಹಿಸಿ ದರ್ಪ ಠೀವಿ ತೋರಿಸಿ ಹಣ ಕಳೆ 
ಯುವುದು ಇವರ ಪ್ರಮುಖ ವ್ಯಾಪಾರ (ಭ್ರಾಂತಿಸು. ೬೦). 
[*- ಮಲ. ಉಂಡೆಕ್ಕಳಿ] 
20| ಉಂಡೆಗಟ್ಟು, ಉಂಡೆಕಟ್ಟು (ಕ್ರಿ). ೧. ಮುದ್ದೆಯಾಗು ; ಉಂಡೆ 
|! ಯಾಗಿ ಹೋಗು: ನೀರು ಚಿಮುಕಿಸುನಾಗ ಹಿಟ್ಟು ಉಂಡೆಗಟ್ಟದರೆ 
| ಉಂಡೆಗಳನ್ನು ಸೌಟನಿಂದ ತಿಕ್ಕಿ ಪುಡಿಮಾಡಬೇಕು (ಅಡು ಸೌ. ೯೪); 
|. ತಲೆಯ ಕೂದಲೆಲ್ಲಾ ಉಂಡೆಗಟ್ಟಿದೆ (ರೂಢಿ). ೨. ಉಂಡೆಯಾಗಿ 
| ಮಾಡು; ಗುಂಡಾಗಿಸು (ಕಿ). ಉಂಡೆಕಟ್ಟು : ೨. ಮನೆಯಲ್ಲಿ 
ಲಾಡು ಉಂಡೆಕಟ್ಟುತ್ತಿದ್ದಾರೆ-( ರೂಢಿ). [ಉಂಡೆ + ಕಟ್ಟು) 
ಉಂಡೆಗಡುಬು (ನಾ). ಉಂಡೆಯ ಆಕಾರಕ್ಕೆ ಮಾಡಿದ ಕಡುಬು : 
| ಹುರಿಯಳ್ಳಿ ಹೋಳಿಗೆ ಹೂರಣಗಡುಬು ಕಡಲೀಸಚ್ಚಡಿ ಕಟ್ಟನಾಂಬರಾ 
ಉಂಡಿ £ಡೆ3 ಗಡುಬು ಪುಂಡಿಯ ಪಲ್ಲೆ (ಶರೀಫ. ೩೭-೧); ಬೆಂಡಲ್ಲ 
ಬೆನಕಲ್ಲ ಉಂಡೆಗಡುಬು ತಂದು ಉಡಿಯಲ್ಲಿ ಹಾಕುತ್ತಿದ್ದರು (ಗಾದೆ). 
[ಉಂಡೆ + ಕಡುಬು] 
ಉಂಡೆದಲೆ (ನಾ). ದುಂಡಾದ ಶಲೆ; ಬೋಳಿಸಿದ ತಲೆ. "ಉಂಡೆ 
ದಲೆಯೋತಿ? ಪರಾ. [ಉಂಡೆ + ತಲೆ,] 
ಉಂಡೆದಲೆಯೋಶಿ (ನಾ). ೧. ದುಂಡಾದ ಅಥವಾ ಬೋಳಾದ 
ತಲೆಯಿಂದ ಕೂಡಿದ ಓತಿಕೇತ್ಯ -ಓತಿಕಾಟ. ೨. (ಆಲಂ). 
ಓತಿಯಂತೆ ಬೋಳುತಲೆಯುಳ್ಳ ವ್ಯಕ್ತಿ. ೧, ೨: ಉಂಡೆದಲೆಯೋತಿ 
ಗಳು ಬಜುವಾಯ ಬಳ್ಳುಗಳು ಗುಂಡಿಗೆಯ ಚಂಡಿಗಳು. .. ನೆಜದುದು 
ನಾಡ ಮಲಧಾರಿಗಳ ಮೊತ್ತ ಸುಲಿವಡೆದಮಲ್ಲರಂತೆ (ಸೋಮಚ. ೪-೪೦). 
[ಉಂಡೆದಲೆ + ಓತಿ] 
ಉಂಡೆಲೆಗ್ಗೆ "ಉಂಡಲಿಗೆ' ನೋ. 
ಉಂಡೆಸುತ್ತು (ಕ್ರಿ). ಉಂಡೆಯಾಗುವಂತೆ ಸುತ್ತು; ಗುಂಡಾಗಿ 
ಮಾಡು : ಉಂಡೆಸುತ್ತಿ ಮೇಲುದನಾಗಳ್‌ ತಲೆಗಿಂಬುಮಾಡಿ ನೃಪ 
| ಕುಲತಿಲಕಂ ಪಟ್ಟಿರ್ದಂ (ಕಾದಂಪೂ. ೬೫೦). 
[ಉಂಡೆ + ಸುತ್ತು] 
ಉಂಡ್ಲ (ನಾ). ಹರಳು; ಔಡಲ: ಉಂಡ್ಲ ಅಥವಾ ಹೊಯಿನಗೀ 
ಹೊಂಗೆ ಬೀಜ--ಈ ಬೀಜಗಳನ್ನು ಗಾಣದೊಳಗೆ ಹಾಕಿ ಎಣ್ಣೆತೆಗೆಯುವರು 
[«. ಅವುಂಡಲ] 


25 

30 

55 | 
| 
| 


40 


43 
(ಮುಂಬಯಿ. ೫-೨೧೧). 


ಉಂತಪ್ಪ 


ಉಂತಪ್ಪ, ಉಂತಹೆ (ಗು). ಈ ನಡುವಣ ರೀತಿಯ: ಅಂತಪ್ಪಂ 
ಇಂತಪ್ಪಂ ಉಂತಪ್ಪಂ ಎಂತಪ್ಪಂ (ಶಮದ. ೧೬೦ ವೃತ್ತಿ) ; ಆಹು 
ದಹುದು ಅರಸ ಕೇಳ್ಬಹುದದುಂತಪ್ಪುದೈ ಆಹುದು ನಾನಿಲ್ಲಿ. ಅನುದಿನವು 
ಕದ್ದವನು ಅಹುದೆಂದರೇಕೆ ಬೆಸಗೊ ೦ಬೆ (ಗುರುಬೋ. ೬೩-೨೨). 
ಉಂತಹ:; ಅಂತಪ್ಪಂ ಮೊದಲಾದುನಜ ಹಕಾರಕ್ಕೆ --ಅಂತಹಂ, 
ಇಂತಹ, ಉಂತಹಂ, ಎಂತಹಂ (ಶಮದ. ೧೬೦ ಪ್ರಯೋ). 

ಉಂತಪ್ಸನ್‌ - ಈ ನಡುವಣ ರೀತಿಯವನು: ಉನ್ನಮುಂತಪ್ಪ 

ನುಂತಹನೆನ್ನುತ್ತಂತೆಂದು ವೋಲ್ವೊಲೆನೆ ಪೋಲ್ವೆ ವಲಂ” (ಕವಿಕಂ. 
೨೧೮). [ಉಂತು + ಅಪ್ಪ (ಆ ಆಗ್ಯು)] 

ಉಂತಹ ಉಂತಪ್ಪ' ನೋ. 

ಉಂತು (ಅ). ೧. ಈ ನಡುವಣ ಪ್ರಕಾರವಾಗಿ; ಹೀಗೆ: ಬಲ್ಲಿತ್ತಆ 
ಕೋಡು ಕೂರಿತದನಂತಿಂತುಂತೆ [ಪಾಠಾಂ. ತಂದೆ]ನಲ್ಬರ್ಕುಮೇ (ಆದಿಪು. 
೧-೨೫); ವಿಚಿತ್ರಮಿದನಂತಿಂತುಂತೆನಲ್ಬರ್ಕುಮೇ (ಕಾದಂಉ. ೩೦೯); 
ಆದ್ಕಂತಂ ಜೈನಾಗಮಮನದಂತಿಂತುಂತೆಂದೆನಲ್ವದೇಂ ಬಂದಪುದೇ 
(ಸಮಪ. ೪-೨೩). ೨. ಸುಮ್ಮನೆ; ನಿಷ್ಕಾರಣವಾಗಿ: ಬಟಾಕ್ಕ ದುವೆ 
ಕಾರಣಮಾಗುಚಕಿದಿರ್ದನಂಧರಾಣ್ನಂದನನಲ್ಲದುಂತು ತಲೆಯುರ್ಚು 
ಗುಮೇ ರಣರಂಗಭೂಮಿಯೊಳ್‌ (ಪಂಪಭಾ. ೧೩-೭೫) ; ಸತ್ತ ಭೂಪರ 
ಫೆಂಡಿರ್‌ ಬಿಸುಸುಯ್ಕೆ ನೀಳ್ವ ಶಿಖಿ ತಂನಂ ಮುಟ್ಟಿ ನೊಂದಿಂದು ನಿತ್ತರಿ 
ಸಲ್ತಾನಣಮಾಜದೀಶ್ವರ ಜಟಾಜೂಟಾಟನೀಸಿಂಧುಸೀವರಮಂ ಸೇವಿಸ 
ಲಿರ್ದ್ವನುಂತು ೬ ಶಿಗಂ ದೇವಂಗಮೇ ಸಂಮದಂ (ಎಕ. ೫111, ಸಾಗರ. 
೧೦೯-೩೫; 1042). ಹಿ. ಇನ್ನು: ಪ್ರಾಗ್ಜನ್ಮಕಥಾವಳಿಯೆಲ್ಲಮಂ ಬಗೆದು 
ನೋವೆನಗಾದುದು ನೋವಂತುಂತೆನಗಾವುದು ಬೇವಸಂ (ಆದಿಪು. ೩-೩೩); 
ಅಂದಿನೆಸಕಕ್ಕುಂತಾವಳುಂ ನೋಂತಳೇ (ಪುಷ್ಪಪು. ೧೧-೬೧). 

ಉಂತಾಗು - ಈ ನಡುವಣ ರೀತಿಯಂತಾಗು : ಇಂತಾದರೆ ಗತಿ? 

ಅಂತಾದರೆ ಗತಿ? ಉಂತಾದರೆ ಗತಿ? ಎನುತಿದೆ ಮನಸು (ಸುನೀತ. ೭೦); 
ಅಳೆದ ಮನ ಅಂತಾಯ್ತೆ ಯುಗನೆ ಕ್ಷಣ ಅಹುದು; ಉಂತಾಯ್ತಿ ಕ್ಷಣ 
ಒಂದು ಯುಗ ಆಗಬಹುದು (ಸುನೀತ. ೭೯). [?) 

ಉಂತುಟು (ಗು). ಈ (ನಡುವಣ) ಪ್ರಕಾರವಾಗಿ: ಅಂತುಟ 
ದಿಂತುಟು ಮತ್ತಿನ್ನುಂತುಟದೆಂಬಂತುಟಲ್ತು ಜೈನಾಗಮಂ (ಸಮಪ. 
೩-೨೪) ; ಉಂತುಟು, ಉಂತೆ, ಉಂತು- ಇತ್ಕಮಿತ್ಮರ್ಥಕ (ಶಬ್ದಾನು. 
೪೩೭ ವ್ಯಾಖ್ಯಾ). [ಉಂತು + -ಟು] 

ಉಂತೆ (ಅ). ೧. ಏನೂ ಮಾಡದೆ; ಸುಮ್ಮನೆ; ನಿಷ್ಠ ಯವಾಗಿ : 
ಮಾನಧನಾ ಫೊಗಲಟಸಲೇಂ ದಾನಿಯೆ ನೀನುಂತೆ (ಪಾಳಾಂ. ನಿನ್ನಂತೆ] 
ನಿನ್ನ ಕಸವರಮೆಂತುಂ ದೀನಾನಾಥರ ಕೆಯ್ಯದು ದಾನಿಯದೆಂತೆಂಬು 


10 


20 


30 


ದಿಂತು ಹೇತ್ವಾಕ್ಷೇಪಂ (ಕವಿರಾ. ೩-೧೦೬) ; ನಿಮಿ ಲ್ಲಿ ದು್ಧಂತೆ|3 


ನೋಡುತ್ತುಮಿರಿಂ ಪೋಟಲೊಳಗೆ ಪೊಗೆಯನಿಕ್ಕಿ ಪಾವಂ ಪೊಅಮಡಿಸಿ ; 
ಕಳ್ಳುಕೊಂಡೊಡವೆಯಂ ಕುಡುವೆಂ (ಪಂಚತಂ. ೧೭೭-೧೫); ಉಂತೆ 
ಇತಿ ತೂಷ್ಮೀಮರ್ಥಮುಖಂಡಮವ್ಯಯಮಪ್ಮಸ್ತಿ (ಶಬ್ದಾನು. ೪೩೭ 
ವ್ಯಾಖ್ಯಾ). ೨. ಹಾಗೆ; ಅ ಷ್ಟ ರಮ ಟ್ಟ ಗೆ: ನಿನಗಾಜಿರಂಗೆದೊಳ್‌ 
ಸಾರಥಿಯಪ್ಪೊಡಪ್ಪುದು ಶಿಖಂಡಿಯೆ ನಿನ್ನೊರೆಗುಂತೆ ಗಂಡರಾರ್‌ 
(ಪಂಪಭಾ. ೮-೯೭); ತಲೆಯಂ ಮೂಗುಮನೊತ್ತೆಯಿಟ್ಟು ನೆರೆವಂ 
ತುಂತೇನವರ್‌' ಗಾಂಪರೇ (ಪಂಪಭಾ. ೪-೮೪). ೩, ನಿಷ್ಕಾರಣವಾಗಿ; 
ಸುಮ್ಮಸುಮ್ಮನೆ: ಉಂತೆ ನಡುಗುವ ಬಡನಡುಗಳ್ಳೆ ನಡುಕ 
ಮುಮನುಂತೆ . . . ಸೊಗಯಿಸುವ ಬೆಳರ್ವಾಯ್ಕಳ್ಳೆ ತನಿಗೆತ್ತುಮನುಂತೆ 
ಪೊಳೆನ ನಿಡಿಯಲರ್ಗಣ್ಣಳ್ಲೆ ಮಳಮಳಿಪ ನೋ ಟಮುಮನುಂತೆ 
ತೊದಳಿಸುವ ನುಡಿವ ನುಡಿಗಳ್ಳೆ ತೊದಳುಮಂ (ಪಂಪಭಾ. ೭-೮೧ ವ); 


45 


ಉಂಬಳೆಳೊಡಿಗೆ 


ಬಂಡೆಕೆದಂಗೆ ಕೊಟ್ಟು ಸಲೆ ವೈರಿಗೆ ಬೆಂಗುಡನೆಂದುವೆಂಬಿದಾವಂದಮೊ 
ತನ್ನೊಳಿಲ್ಲ ಭಯವಾಭಯಮಂ ಪಗೆಗೀವನುಂತೆ ಚಿತ್ರಂ ದಲೆನುತ್ತು 
ಮತ್ತಂ ಪೊಗಳ್ಳುಂ ವಸುಧಾತಳವರ್ಕಣಜಕಿಂದೆ ನಿರ್ಗುಂದದ ಚ ಟ್ಟ ನಂ 
(ಎಕ. ೪1, ಕಡೂರು. ೩೬-೨೭ ; 1203). [ಉಂತು* ಎವಿ] 
ಉಂದ, ಉಂದಾ(ಗು). ೧. ಮರ್ಯಾದೆಗೆ ಯೋಗ್ಯನಾದ: ಯಾರೋ 
ದೊಡ್ಡ ಉಂದ ಮನುಷ್ಯನೆಂದು ತಿಳಿದು ಜನರು ಇವನಿಗೆ ಮರ್ಯಾದೆ ಮಾಡಿ 
ಹತ್ತರ ಕೂರಿಸಿಕೊಳ್ಳುತ್ತಿದ್ದರು (ಮುಸುಗ.೬೬). (ನಾ). ೨. ಗೌರವಸ್ಥ. 
ಉಂದಾ : ಹೈದರಾಬಾದು ಸರ್ಕಾ ರದವರು ಕೆಲವು ಮುಸಲ್ಮಾನ್‌ 
ಉಂದಾಗಳಿಗೆ ಕೊಟ್ಟರುವ ಚಿಕ್ಕ ಸಂಸ್ಥಾನಗಳೂ ಜಹಗೀರುಗಳೂ ಸಹ 
ಇವೆ (ಪಾಳಗಾ. ೧೭). [«- ಅರ. ಉಮ್ಮಾ ; ಮರಾ. ಉಮದಾ) 
ಉಂದಲ್‌ (ನಾ). ಸಮೂಹ; ಗುಂಪು: “ಬಂಬಲ್‌, ತುಜುಗಲ್‌ 
«ಗುಮ್ಮಿ, ಗೊಂದಣಿ (ಉಂದಲ್‌) - ಈ ೪೦ ಸಮೂಹಂ? 
(ಕಶಸಾ. ೧೧-೩೩೬) ; “ಉಂದವು(ಲೊ]ಟ್ಟಲು ಗುಣ್ಷ್ಣು ತೋಮ ಗಡಣ 
ಜಾಳಿಗೆ ತೊಂಬೆಯೆನೆ ಶ್ರೇಣಿಕಾಖ್ಯಂ  (ಶಬ್ದಮಂ. ೫೪). [?] 
ಉಂದಾ "ಉಂದ' ನೋ. 
ಉಂದು (ಅ). ಈ ನಡುವಿನ ದಿನ; ಈ ಮಧ್ಯಕಾಲ: ಕಾಲಾರ್ಥಂ 
ಪತ್ತುವುದಂದಿಂದುಂದೆಂದೆತ್ತಂ ನುಡಿವವ್ಮಯಂ9ಗಳೊಳ್‌ ವಾಗ್ವಿದರಿಂ 
(ಶಮದ. ೩೧) ; ಅಂದು, ಇಂದು, ಉಂದು (ಶಬ್ದಾನು. ೪೩೮ ಪ್ರಯೋ); 
ಆಲೆದಿಂದಿನಂದಿನುಂದಿನ ಪಲವು ಕವಿತ್ವಗಳಿವೆಂದು ಪಿಂಜುತೆ (ಸಂಸಪ. 
೬-೧೨). [?] 
ಉಂದುರ, ಉಂದುರು (ನಾ). ಇಲಿ; ಹೆಗ್ಗಣ; ಮೂಹಿಕ: 
*ಉಂದುರಃ, ಖನಕಃ - ಈ ೨ ಹೆಗ್ಗಣಂ? (ಹ ಲಾಯು . ೩೯-೬೨) ; 
ನೀವೆಂದಂತೆ ಪವನನಿಂದಾವೆ ಬಲ್ಲಿದರಪ್ಪೆವಾಡೊಡಮೆಮಗಂ ಉಂದುರಂ 
ಗಳ್‌ ಬಲ್ಲಿದುನೆಂದೊಡವರಂ ವಿಸರ್ಜಿಸಿ ಮುನಿಮುಖ್ಯಂ ಮೂಸಿಕ 
ಮುಖ್ಯನಂ ಬರಿಸಿ ನೀನೀ ಕನ್ನೆಯಂ ಪರಿಗ್ರಹಿಸೆಂಬುದುಂ (ಪಂಚತಂ. 
ಉಂದುರು : “ಖನಕಮುಂದುರುವೆನಲು ಪೆಗ್ಗಣಂ? 
(ಮಂಗರಾ. ೪೯-೧೨) ; “ಉಂದುರುಃ, ಮೂಸಿಕ ಅಖುಃ - ಈ 
ಇಲಿಯ ಹೆಸರು» (ಸಿದ್ಧಾಂತಿ. ೧೩೭). [ಸಂ.) 
ಉಂದುರು "ಉಂದುರ' ನೋ. 
ಉಂಬ (ನಾ). ಉಂಬಳಿ (?): ಕೊಟ್ಟ ಧರ್ಮಸದನ ಚತ್ತಾರು 
ಉಂಬನೆಂತೆಂದರೆ ಕೋಳಾಲ ಸೀಮೆಯೊಳಗಣ ಕೊತನೂರು ಪಟ್ಟಡೆ 
ಸ್ಥಳದ ಕೆಂದಟ್ಟುಗ್ರಾಮ (ಎಕ. 2€ (58), ಕೋಲಾರ. ೩೦೪-೧೧; ಸು. 
17ನೆಯ ಶತ). (2) 
ಉಂಬರ (ನಾ). ಅತ್ತಿಮರ: ಅತ್ತಿ (ಉಂಬರ, ರುಮಡಿ) ಪ್ರಸಿದ್ಧ 
(ಮರೆ) (ಕಭಾಗೆ. ೩೫). [4- ಮರಾ. ಉಂಬರ್‌ ೮ ಸಂ. ಉದುಂಬರೆ] 
ಉಂಬಲ್ಲಿ (ನಾ). (ಕರಾ). ಒಂದು ದೆವ್ವದ ಹೆಸರು : ಅದು ನಿಜಕ್ಕೂ 
ಉಂಬಲ್ತಿಯ ಸೋಂಕು. ಅಷ್ಟು ಜೋರು ಜ್ವರ ಸುಮ್ಮನೆ ಬರಲಿಕ್ಕಿಲ್ಲ 
(ದಾಸ. ೪೬). kd 
ಉಂಬಳೆ (ನಾ). ಒಳ ಆಡಳಿತದ ವಿಶೇಷ ರೀತಿಯ ಖರ್ಚು 
ವೆಚ್ಚಕ್ಕಾಗಿ ಪ್ರತ್ಯೇಕವಾಗಿ ತೆಗೆದಿರಿಸಿದ ದ್ರವ್ಯ: ಬಿಟ್ಟಾಬಿಯ 
ಮುಂಬಳಮುಂಬಳಿದಾಯಮಾದಿಯಾಗಿ (ಎಇ. 2೪, ೩೪೧-೩೯; 107). 
[ಉಳ + ಬಳ?) 
ಉಂಬಳಕೊಡಿಗೆ (ನಾ). ಉಂಬಳಕ್ಕಾಗಿ ಕೊಟ್ಟ ಕೊಡುಗೆ: ಧಾರಾ 
ಪೂರ್ವಕಂ ಮಾಡಿಕೊಟ್ಟ ಸಾಸನಮೆನ್ನೆಂದೊಡೆ ಅದಕ[ಆಕಕ ೧]ಪ ೧ 
ಊಂ ಉಂ ಬಳಕೊಡಿಗೆಗೆ ಪಣ ಕುದುರೆಗೆ ಪ೧(ಕಇಆ. ೧೦೩-೮-೨೬ ; 
1076). [ಉಂಬಳ + ಕೊಡಿಗೆ] 


‘ ೨೫೯-೧೩). 


ಉಂಬಳಿ 


ಉಂಬಳಿ, ಉಂಬುಳಿ, ಉಮ್ಮಳಿ (ನಾ). ಮಾನ್ಯವಾಗಿ ಕೊಡುವ | 

ಭೂಮಿ, ಗ್ರಾಮ ಮುಂತಾದುವು; ಕಂದಾಯ ಕೊಡಬೇಕಾಗಿಲ್ಲದೆ | 
ಅನುಭವಿಸುವಂತೆ ಕೊಟ್ಟ ಭೂಮಿ, ಕೊಡುಗೆ ; ಜಹಗೀರು: | 
ಸನ್ನೋಷಮಾಗೆ ದೇವ[ರ್ಗ್ಗೆ]ನ್ಮಮತಿಬಲ್ಲಹನುಂಬಳಿಯಂ . . . ಕೊಟ್ಟ 
ನನಘ([ಧನಂ] (ಸೌಇಇ. x1-i, ೪೫-೩೬; 980); ಪನ್ನಿರ್ವ್ವರ್ಗಾವುಣ್ಣ[ು) 
ಗಳ್ಗೆ ದಯೆಗೆಯ್ದುಂಬಳಿಯಾಗಿ ಕೊಟ್ಟಿ ಮತ್ತ ರ್‌ ನೂಜಸನ್ನೊಂದು 
(ae. 20೪111, ೪೦-೩೬ ; 999) ; ಮಾಧವ ಬಾರೈ ನಿನ್ನಣ್ಣಗುಂಬಳಿಯ | 
ಕೊಟ್ಟೀ ಧರಣಿಯನಾಳು ನೀನು (ಭರಚ. ೩೫-೨೨); ಉಂಬಳಿಯು 
ಇದ್ದವರು ಕಂಬಳಿಯ ಹೊದೆಯುವರೆ (ಸರ್ವಜ್ಞ. ೨೨೩); ಆಯಾ] 


೮೪೯ 


5 


ಉಕಾರಾಂತ 


| ಉಂಬುರಾಡು (ಕ್ರಿ). (2): ರತಿಯಂ ನಿಷ್ಮುರದಿಂ ಪೊಣರ್ಚಿ ಕಡು 


ವಏಿಂದಂ ಬೈದು ಮೈಯೆಲ್ಲಮಂ ಸತತಂ ಹಿಂಗರಿಸುತುಂಬುರಾಡಿ [ಪಾಠಾಂ. 
ಸಿಟ್ಟುಸಿರುಂ] ಗಡುವಂ ನುರ್ಗೊಸ್ಪಿನಂ ಪೊಯ್ದು ತೀವ್ರತೆಯಿಂ ಕಿಂಕಳೆ 
ಮಾಡಿ ನಿರ್ದಯತೆಯಿಂದಂ ಚುಂಬನಂಗೆಯ್ದು ಮಾರುತ ಧಾತುಸ್ಥಿತಿ 
ಯಪ್ಪಳಂ ಬಸದೆ ಮಾಡಲ್‌ ಬಲ್ಲವಂ ಬಲ್ಲವಂ (ಮದತಿ. ೫-೬). P ಈ 
ಶಬ್ದವನ್ನು ಸಿಂಗರಿಸಿ ತುಂಬುರಾಡಿಎಂದೂ ಬಿಡಿಸಿ, ತುಂಬುರಾಡು 
ಎನ್ನುವುದಕ್ಕೆ ಭೋಗಿಸು ಎಂದು ಅರ್ಥಮಾಡಬಹುದು. ತಮಿ. 
ತುಪ್ಪುರವು- ಇಂದ್ರಿಯ ಭೋಗ, ತೃಪ್ತಿ. [1] 
ಉಂಬುಳಿ "ಉಂಬಳಿ? ನೋ. 


ದೊರೆಗಳ ಅಳಿಕೆಗಳಲ್ಲಿ ಉಂಬಳಿಯಾಗಿಯೂ ಇನಾಮಾಗಿಯೂ ಹೆಚ್ಚಾದ |10(ಉ8, ಉಹು, ಉಹೂಂ, ಊ, ಊಹು (ಅ). ೧. ಅವಜ್ಞೆ, ತಿರ 


ಭೂಪ್ರದೇಶವನ್ನು ಸಂಪಾದಿಸಿದವರು (ಪಾಳಗಾ. ೧೦); "ಕ ಮ್ಮೈನ 3 
ಗ್ರಾಮವನ್ನು ನಿಮಗೆ ಉಂಬಳಿಯಾಗಿ ಕೊಟ್ಟಿದ್ದೇವೆ (ಶಾಂತಲಾ. ೧೨೪). 
ಉಂಬುಳಿ: ಮೊದಲು ವೇಕಾಂತರಾಮಾನುಜೀಯರಿಗೆ ಉಂಬುಳಿಯ 
ಕೊಡುವದಕೆ ಮೊದಲು ಸಲುವಂತಾ ದೇವದಾಯ (ಎಕ. 21೪, ಶ್ರೀರಂಗ. 
೧೪೯-೧೫ 1563). ಉಮ್ಮುಳಿ : ಜಕ್ಕಣಾಚಾರ್ಯರಿಗೆ ರತ್ನಭರಣಗಳಂ 
ತ್ರಿಸರರುದ್ರಕೆಂಕಣವ ದಿವ್ಯ ವಸನಗಳ ವಾಹನವೈದುಗ್ರಾಮಗಳವುಮ್ಮಳಿ 
(ಪಾಳಾಂ. ಉಂಬಳಿಯ] ಕೊಟ್ಟು (ಪ್ರೌಢರಾ. ೨೧-೩೩); ನಡುಗದಿರು 
ನಿನಗುಮ್ಮಳಿಯ ನಾ ಕೊಡುವೆ (ಜಿನಭಾ. ೧೫-೩೧). 
[ಪ್ರಾ. ಉಬ್ಬಲಿ ಆಸಂ. ಉದ್ಬಲಿ. / ತನಿ. ಉಮ್ಪಳ, ಉಮ್ಬಿಳಿಕ್ಕೈ; 

ತುಳು. ಉಂಬೊಲಿ ; ತೆಲು. ಉಂಬಳ, ಉಂಬಳಿ, ಉಂಬಳಿಕ] 

ಉಂಬಳಿಕಾಅ "ಉಂಬಳಿಗಾಅ? ನೋ. 

ಉಂಬಳಿಗಾಅ, ಉಂಬಳಿಕಾಆ (ನಾ). ಉಂಬಳಿಯನ್ನು ಪಡೆದ 
ವನು; ಮಾನ್ಯದಾರ; ಜಾಗೀರುದಾರ (ಕ). ಉಂಬಳಿಕಾಜಿ: 
ಇವರೆಲ್ಲರೂ ಆಡುವ ಅಂದಣಗಿತ್ತಿಯ ಮನೆಯ ಉಂಬಳಿಕಾಜರಾದರು 
(ಮೋಳಿಮಾ. ೧೫೯-೫೯೬). [ಉಂಬಳಿ + -ಕಾಜ) 

ಉಂಬಳಿಗೆ (ನಾ). - ಉಂಬಳಿ: ಆ ಮಕ್ಕಳಿಗೆ ಬಗೆ ಮುಟ್ಟ ಒಪ್ಪಿಸಿ 
ಕೊಟ್ಟಿರುವ ಈ ಉಂಬಳಿಗೆಯನ್ನು ... ಪಾರಂಪರ್ಕವಾಗಿ ಅನುಭವಿಸಿ 
ಕೊಂಡು ಬರುವ (ಮಂತ್ರಶ. ೧೮-೧). [ಉಂಬಳಿ + -ಗೆ] 

ಉಂಬಳಿಗೆಲಸೆ (ನಾ). ಉಂಬಳಿಗಾಗಿ ಮಾಡುವ ಕೆಲಸ: ಇಷ್ಟು 
ಮಾಂನ್ಯ ನಂಮ ಸರುಚಿಯಿಂದ ವೊಡಂಬಟ್ಟು ಕಲ್ಲನೆಟ್ಟು ಕೊಟ್ಟಿಉ 
ತೂಬು ಹೊಡೆವೊಡೆಯಾದರೆ ಗೂಳಿಯೋಜ ಮಾಡುವ ಉಂಬಳಿಗೆಲಸವ 
ನಾಉ ಕೊಡುವೆಉ (ಎಕ. 120, ಕಾನಕಾ. ೯೭-೩೮; 1400). 

[ಉಂಬಳಿ + ಕೆಲಸ] 

ಉಂಬಳಿತ (ನಾ). - ಉಂಬಳಿ: ಮಲ್ಲರಸಯ್ಯನವರು ಆ ಮಾದರಸ 
ಯೃಗೆ ಉಂಬಳಿತಕ್ಕೆ ಸೆಲವಾಗಿ ಪಾಲಿಸಿದ ಹಳಿಯ ಚತುಃಸೀಮೆಯ 
ವಿವರ (ಎಕ. ೩1೪, ಎಳಂದೂ. ೧೮೭-೯ ; 1530). [ಉಂಬಳಿ * -ತೃ] 

ಉಂಬಳಿದಾರ (ನಾ). ಉಂಬಳಿಯನ್ನು ಪಡೆದಿರುವವನು (ಕೈಸ್‌ಗೆ. 
೫೬೩). [ಉಂಬಳಿ + -ದಾರ್ಯ) 

ಉಂಬಳಿಬಿಡು (ಕ್ರಿ). ಉಂಬಳಿಯನ್ನು ಬಿಡು; ದತ್ತಿಯನ್ನು ಬಿಡು: 
ಕಿರುಕಾಗಾಮಾಸಿ ಗ್ರಾಮವನ್ನು ಆಲೂಪ ಅರಸನ ಅಪೇಕ್ಷೆ ಪ್ರಕಾರ 
ವಿನಯಾದಿತ್ಮನು ಉಂಬಳಿಬಿಟ್ಟನೆಂದೂ ಇದೆ (ತುಳುನಾ. ೬೭). 

[ಉಂಬಳಿ + ಬಿಡು] 

ಉಂಬುದಾರ (ನಾ). ಊಟಮಾಡುವಾಗ (ಜನಿವಾರದಂತೆ) 
ಕೊರಳಿಗೆ ಹಾಕಿಕೊಳ್ಳುವ ದಾರ: ಅದಕ್ಕೆ ವರ್ಸಾ ನೂಲಹುಣ್ವೀದಿನಾ 
ಉಪಾದ್ದೇನ್ನ ಕರತಂದು ನಮ್ಮ ಜೀವಪ್ಪನವರ ಕೊಳ್ಳಿಗೆ ಉಂಬುದಾರಾ 
ತೊಡಕಸತಾಳ (ಪವಶೀ. ೧೮). [ಆ ಉರ + ದಾರ] 


pe 


5 


25 


45 


ಸ್ಕಾರ ಮತ್ತು ಅಸಮ್ಮತಿಯನ್ನು ಸೂಚಿಸುವ ಅವ್ಯಯ : ಉಕ 
ಉಃ ಎಂಬ ನಿಪಾತಂ, ಅವಜ್ಞಾಯಾಂ - ಅವಜ್ಞಾರ್ಥದಲ್ಲಿ ವರ್ತಿಕುಂ? 
(ಭಾಷಾಭೂ. ೨೬೫ ಟೀಕೆ); ಉಃ ಪೋಕೆ ಬಾಲಕ್ಸಿಟ್ಟಿ ಮಕ್ಕಳಾರಾದೊ 
ಡಮೇಂ? ಸಾಲ್ಗುಮಾ ಪಾಲ್ಗತೆ (ರಾಮಾಶ್ಚ. ೧೪೮-೧೫). ೨. ವ್ಯಥೆ 
ಯನ್ನೂ ದುಃಖವನ್ನೂ ಸೂಚಿಸುವ ಅವ್ಯಯ: ಉಃ, ಊಃ 
ವೃಥಾರ್ಥಾ (ಶಬ್ದಾನು. ೨೧ ವ್ಯಾಬ್ಯಾ) ; ಉಃ ಕಷ್ಟಮಾಯ್ತು (ಶಬ್ದಾನು. 
೮೧ ಪ್ರಯೋ). ಉಹು: ೧. “ಉಹ್ಲು! ಏನೂ ಬೇಡಿ? ಪ್ರಮಾಲ 
ತಟಕ್ಕನೆ ಹೇಳಿದಳು (ಮರಳಿ. ೧೪೩). ಉಹೂಂ: ೧. ಊಟ ಅಂದರೆ 
ಹೂಂ, ಓಟ ಅಂದರೆ ಉಹೂಂ (ಗಾದೆ). ಊಫ8: ಉಃ, ಊಃ ; ಉ, 
ಊ; ಎ, ಏ; ಹೋ, ಅಹೋ... ಇತಿ ಎಮಾದಿರಾಕೃತಿಗಣಃ 
(ಶಬ್ದಾನು. ೨೧ ಪ್ರಯೋ). ಊಹು : ೧. ಮಗಳೆ ಬಿಡಾತನಂ ಬಿಡೆಂ 
«ಬೇಡ ಬೇಳ್ಬುದೊತ್ತೆಗೆ ನಡೆವೂಹು (ಗಿರಿಕ. ೪-೧೫೫). 

ಉಪ್‌, ಉಫ್‌ (ಅ). ೧. ಕಷ್ಟವನ್ನೂ, ಆಯಾಸವನ್ನೂ ಸೂಚಿ 
ಸುವ ಅನುಕರಣ ಅವ್ಯಯ: ದೆಸೆವೆಣ್ಗಳ್‌' ಬಿಸುವಿಸಿಲಿಂ ಬಸವಳಿ 
ದುಃಪೆಂದು [ಪಾಠಾಂ. ದುಪ್ಪೆಂದು) ಸುಯ್ದ ಬಿಸುಸುಯ್ಕೆ ಲರೆಂಬೆಸಕಮ 
ನೊಡರ್ಚಿ (ರಾಜಶೇ. ೫-೩೨). ೨. ಗಾಳಿಯನ್ನು ಊದುವಾಗ 
ಉಂಟಾಗುವ ಶಬ್ದ: ತರಳ ಕೇಳ್‌ ಸಂಶಯವನುಃಪ್ರೆಂದುರುಹಿ 
ದೊಡೆ ಮನನಿಲ್ಲವದ ಸಂಸ್ಕರಿಸಿ ಪೇಳುವೆವು (ಸ್ವರೂಪಾ. ೧-೨೬) ; ಉಪ್‌ 
ಎಂದು ಒಲೆ ಊದುತ್ತಿದ್ದನು (ರೂಢಿ). ಉಫ್‌: ೧. (ಕಿ). [2] 

ಉಃಶಾಪ (ನಾ). ಶಾಪದ ನಿವೃತ್ತಿ; ಶಾಪವನ್ನು ನಿವಾರಿಸುವ 
ವರ: ಸಿಡಿದು ಪೂರ್ವವೈಭವವು ಉಃಶಾಪ ಕೋರುವ ಕಲ್ಲು 
(ಉಯ್ಯಾಲೆ. ೨೭-೯). [< ಸಂ. ಉಚ್ಛಾಪ] 

ಉಃಸಿ (ಅ). ಆಶ್ಚರ್ಯಸೂಚಕಾಮ್ಯಯ : ಜಕ್ಕುಲಿಪಂ ಜನನಂ ನಿಚ್ಚಟ 
ಗಲಿ ಉಃಸಿ ವೋವೊ ವೀರ ವಿಕ್ರಮಭೂಪಂ (ಎಇ. XX, ೧೨-೭ ; 1187). 

[>] 

-ಉಕ "-ಉಗ' ನೋ. 

ಉಕಾರ (ನಾ). [ವ್ಯಾಕ] ಉ ಎಂಬ ಅಕ್ಷರ: ಒಂದೆಂಬುದರ್ಕೆ ರೇಫಂ 
ಸಂಧಿಸುಗುಂ ಕಡೆಯೊಳೆರಡೆನಿಪ್ಪು ದಜಕೊಳ್‌' ತಾನೊಂದಿ ನೆಲಸುಗುಮಿರಾ 
ದೇಶಂ ದಲ್‌: ಮೇಹ್ಮೇಣುಕಾರಲೋಪಮದಕ್ಕುಂ (ಕಾವ್ಯಾವ. ೫೭). 

[ಸಂ.) 

ಉಕಾರಾಂತ (ಗು). [ವ್ಯಾಕ] "ಉ' ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ): ಅಕಾರಾಂತಮುಮಿಕಾರಾಂತಮುಮುಕಾರಾಂ 
ತಮುಂ ಖುಕಾರಾಂತಮುಂ ಸ್ವಭಾವದಿಂ ಲಿಂಗಮಪ್ಪುವು... ಉಕಾ 
ರಾಂತಕ್ಕೆ - ಪಶು, ಶಿಶು, ರಿಪು, ಭಾನು (ಶಮದ. ೮೪ ವೃತ್ತಿ, ಪ್ರಯೋ) ; 
ಕೆಲವು ಶಬ್ದಗಳು ಮಾತ್ರ ಮೊದಲಿನಿಂದಲೂ ಉಕಾರಾಂತಗಳಾಗಿಯೇ 
ಇವೆ - ಕಣು, ತುಜು, ಪುಟು ಇತ್ಯಾದಿ (ಕೈಪಿಡಿ. ೬). [ಉಕಾರ + ಅಂತ್ಯ) 

54 


ಉಕಾಲ್‌ 


ಉಕಾಲ್‌ (ನಾ). ವಾಂತಿ. "ಉಕಾಲ್‌ ಜುಲಾಬ್‌' ಪರಾ. [el 
[+ ಹಿಂ. ಉಕಲಾಈ - ವಾಂತಿ, ಓಕರಿಕೆ] | 
ಉಕಾಲ್‌ ಜುಲಾಜ್‌ (ನಾ). ವಾಂತಿಭೇದಿ; ಕಾಲರಾ (ಕ). i! 
[ಉಕಾಲ್‌ + ಜುಲಾಬ್‌'] | 
ಉಕುತಿ (ನಾ). - ಉಕ್ತಿ : ಅಲ್ಲೆ ನಬಹುದೆ ನಿನ್ನು ಕುತಿಗಳನೆಂದನು | 5 
ನಹುಷನರಸಂಗೆ (ಕುವ್ಯಾಅ. fae [< ಸೆಂ. ಉಕ್ತಿ] | 
ಉಕುತಿಚಾಪಳೆ (ನಾ). ಮಾತನಾಡುವ ಬಯಕೆ; ಮಾತಿನ| 
ಚಾಪಲ್ಯ : ಶಿಖಂಡಿ ನಿಲು ಸಾಯಕದ ಮೊನೆಯಲಿ ಸಹ 
ದುಕುತಿಚಾಪಳವೇಕೆನುತ ಕಣೆಗೆದಅಂದನು ಡ್ರೊ€ಣ (ಕುವ್ಯಾದ್ರೋ 
೨-೪೦). [ಉಕುತಿ + ಚಾಪಳ] 
ಉಕುತಿಸು (ಕ್ರಿ). ಹೇಳು; ವರ್ಣಿಸು: ಸಕಲ ಬಲವ ಕೂಡಿಕೊಂಡು 
ವಿಭೀಷಣ ಕಕುಭಪತಿಗಳೊಡಗೂಡಿ ಅಕಲಂಕಚರಿತ ನಡದು ಪೋದುದ 
ನಿನ್ನುಯುಕುತಿಸಲೆನ್ನಳವಲ್ಲ (ಅಂಜಚ. ೬-೬೭). [ಉಕುತಿ+-ಇಸ್ಕು] 
ಉಕ್ಕೆಂದ್ದ (ನಾ). ೧. ತುಂಬಿ ತುಳುಕಾಡುವಂತಹ ಸ್ಥಿತಿ; 
ಆಶಯ; ಹೆಚ್ಚಳ; ಉಕ್ಕುವಿಕೆ: ಬಂದಮರ್ದಿನ ತಾಯ್ಗ ಡಲೆಂಬಿಂದೆ | 5 
ಮನುಕ್ಕ ಚಾ ತಳೆದೆಸೆದಿರ್ಕುಂ (ಮಲ್ಲಿಪು. ೨-೭೧); "ಕಂದಂಗಳ | 
, ತನಿರಸದುಕ್ಕ ೦ದೆಂಗಳ” (ಗಿರಿಕ. ೧-೧೨); ಇಕ್ಕಿ ದನಾಜಿಯೊಳಾ 
ಕಾನು ಶೌಯ್ಯಡುಕ್ಕ ಂದವನೇನನೆಂಬೆ (ಕುರಾಸಾಂ. ೧೬-೪೫) ;! 
ಕಲಿತನದೊಳುಕ್ಕ Ms ನೀನೇಕಂದವಳಿದೆ ರಣದೊಳಗೆ ಕಂದ 
(ಜೈ ಮಿಭಾ. EERE ಉಕ್ಕ ಂದವಾಗಿ ತುಂಬಿದ ಗಾನರಸವನು ದಿಕ್ಕು 20 | 
ದಿಕ್ಕಿಗೆ ಚಿಮ್ಮುವಂತೆ ಡಾ ತ್ರ ಯುಗದಲ್ಲಿ ಭಕ್ತಿ ರಸವು | 
ಉಕ ೦ಂದವಾಗಿ ಹರಿಯಿತು (ಕಸಾಚ. ೧೪೮). 'ಉತ್ಸಾಹ ; 
ಹುಮ್ಮಸ್ಸು ; ಹುರುಪು: ಜು ಇ ಕಣಿ್ಳ | 
ದಾರಿಯ ನೋಡಲೆಯ್ದಿ ಸೊಕ್ಕುಜವ್ವನೆ ಚಾಂಗು ಭಲ ಜಯಯೆನಲು | 
ಪಲ್ಲಕ್ಕಿಯಿಂದಿಳಿದಳಾ ನೀಆಕಿ (ಭರಚ. ೫೫-೭೫) ; ಪೆಕ್ಕಳಿಸಿದುಕ್ಕಂದದ 25 
ದಟಂದೆ ಸುರಥನಜಸಿದನಚ್ಕು ತಾರ್ಜುನರನು (ಜೈ ಮಿಭಾ. ೧೪-೬); 
ಕುಕ್ಕುಟಿಗಳ. » ಉಕ್ಕಂದದೆ ಕಾದಿಪರಸುಮಕ್ಕಳ ಮೊತ್ತ ಕಿಕ್ಕಿರಿದೆಸೆ 
ದುದರ್ತಿಯೊಳು (ಕಂನವಿ. ೭-೧೨); ಎಲ್ಲರೂ ಅಂದಿನ ಉಕ್ಕಂದವನ್ನು 
ನೋಡಿ ಆಶ್ಚರ್ಯಚಕಿತರಾದರು (ಅನ್ನ. ೬೯). 
[ಉಕ್ಕು (ಆ ಉರ್ಕು,) + ಅಂದ) 30 
ಉಕ್ಕಂದ್ಯ (ನಾ). ಉಕ್ಕಿನ ರೀತಿ; ಬಲವುಳ್ಳುದು ; ಶಕ್ತಿಯುತ! 
ವಾದುದು: ಶ್ರೀಚಂನಕೇಶವನಾಥದೇವರ ಶುಕನಾಸಿಕೆಯ ಮತ್ಸಕಲ್ಲುಗಳ 
ಜೀರ್ಣಕ್ಕೆ ಕೊಟ್ಟ ಉಕ್ಕಂದದ ನಾಲ್ಕು ಕಂಬವನು ನಿಲ್ಸಿ (ಎಕ. ೪, 
ಬೇಲೂರು. ೫೨-೧೬ ; 13817). [ಉಕ್ಕು (ಆ ಉಕು್ಯ) + ಅಂದ] | 
ಉಕ್ಕಂದ್ಕ (ನಾ). ಎರಡು ತೊಲೆಗಳಿಗಾಗಲಿ, ಜಂತೆಗಳಿಗಾಗಲಿ | 
ನಡುವೆ ಬಟ್ಟಿ ಹೆರಹಲು ಜೋಡಿಸಿದ ಗಳು ಅಥವಾ ಮರದ 
ಪಟ್ಟಿ, --ಬೊಂಬಿನ ತುಂಡು (ಕಿ). [2] 
ಉಕ್ಕಂದಿ (ನಾ). ಉಕ್ಕಂದವನ್ನುಳ್ಳವನು ; ಅತಿಶಯವನ್ನುಳ್ಳವನು; 
“ಆಧಾರವಸ್ತು; ಆಶ್ರಯ; ಊರೆ” (ಉದ್ಭದೇ. ಕೋಶ) ; ಭಜಿಸುವೆಂ 
ನಂದಿಯಂ ಸಂತತಾನಂದಿಯಂ ವಿನುತರುಕ್ಕಂದಿಯಂ ಶಿವ ನಂದಿಯಂ 
(ಉದ್ಭದೇ. ೧-೧೧). [ಉಕ್ಕಂದ್ಯ + -%] 
ಉಕ್ಕಡ್ಕ ಉಕ್ಕಳ, ಊಕಡ (ನಾ). ೧. ಊರಿನ ಅಥವಾ ನಗರದ 
ಗಡಿ ಎಲ್ಲೆ: ಗರಟಗೆಯುಕ್ಕಡದ ವಿಯಚ್ಚರರಂ ಪೇಸೇಟ್‌ಕೊಂದರೋ 
(ಶಾಂತಿಪು. ೩-೧೦೦) ; ಅಳರದಿರ್ದ ತಲೆಗಾಪಿನಾಳುಕ್ಯಡದಾಳ ಮೇಲಿಕ್ಕಿ 
ಉಕ್ಕಡದಾಳ್‌ ಪುರವಟ್ಟಿಗೆಯಾಳ ಮೇಲಿಕ್ಸಿ(ಗನಾಯು.೯-೩೨ ವ); ಅಲ್ಲಲ್ಲಿ | 45 
ಉಕ್ಕಡಗಳನ್ನು ಕಲ್ಪಿಸಿ ಅಲ್ಲಿ oe ಸೈನ್ಯಗಳನ್ನಿಟ್ಟು (ಕೃವಾಉ- ೨೪೧). 


10 


| 
"| 
| 


40 


ಉಳ್ಕಡಬಾಗಲು 


೨. ಮುಂಗಾನಲು ಪಡೆಯ ನೆಲೆ; ಪಹಕರೆಯ ನೆಲೆ; ತಂಗುವ 
ಜಾಗ: ಎಸೆನ ಪಂಚಾಕ್ಷರಿಯೆ ಪರಮನರಮನೆ ನೋಡ ಪಸರಿಸುವ 
ಪುಣ್ಕಂಗಳೊಪ್ಪುವ ಮುಗಿಲ್ಲೋಡ ಸತ್ಯಂಗಳುಕ್ಕಡಂ ಸರ್ವನರಮನೆ 
ಯೊಳಗೆ ಸತ್ಕಂಗಳೆಚ್ಚಅಕಿಕೆ ಶಂಕರನ ಸಭೆಯೊಳಗೆ (ತಿರುರ. ದೇ. ೩-೬); 
ಹೃದಯಪ್ರಿಯರಂತೊಜಗಿದ ಪದದೊಳ್‌ ಗರಟಗೆಯ ಜಾವದುಕ ಡ 
ದುಲಿ ಮಲ್ಲುದ ಪೊತ್ತು ಸೂಜಕ್ಷೆ ಕರುಮಾಡದ ಪಕ್ಕ ದೊಳಿರ್ದ ಪಟ್ಟಿ 
ದಾನೆಯ ಬದಗಂ (ಯಶೋಚ. ೨-೨೭) ; ಒಳಗೆ ತೊಳಲಿಕೆಯುಕ್ಕಡಕೆ 
ಕಳವಳಿಸಿ ಹಾಯಿದರೊಮ್ಮೆ ಮತ್ತಂ ತಲೆಮಿಡುಕದಾಲಿಸಿ ನಿಧಾನಿಸಿ ಸಾರಿ 
ದರು ಮರನ (ಕುವ್ಕಾಗ. ೯-೩); ಲಕ್ಕುಂದಿಯ ಬೊಮ್ಮ ಬೊಕ್ಕಸ 
ದೌಬಳ ಮಿಕ್ಕಮನದ ಚೆನ್ನ ಚಿಕ್ಕ ಉಕ್ಕಡದಲ್ಲಿ ಹರಿದಿಜಕಿವ ನಾಗಣನೆಂಬ 
ಮಿಕ್ಕ ಭಟರ ಕಳುಪಿದನು (ಕುರಾಸಾಂ. ೧೯-೯೬). ೩. ಸುಂಕದ 
ಕಟ್ಟಿ ; ಗಡಿಯಲ್ಲಿ ತೆರಿಗೆಯನ್ನು ವಸೂಲ್ಮಾಡುವ ಸ್ಥಳ: ಸರಹದ್ದಿನ 
ಉಕ್ಕಡ ಮಾರ್ಗಗಳಲ್ಲು (ರಾಜೀಂದ್ರ. ೯೦); ಗುರುಗಳು ಸ್ವಲ್ಪದೂರ 
ಸವಾರಿ ಮಾಡಿಕೊಂಡು ಊರ ಉಕ್ಕಡದ ಹತ್ತಿರ ಬರಲು, ಅಲ್ಲಿದ್ದ 
ಸುಂಕದವನು ಇವರುಗಳನ್ನು ಕಂಡು ಓಡಿಬಂದು ಅಡ್ಡಹಾಕಿದನು (ನಗೆಗ. 
೫೩) ; ಭಾರತದ ಮೂರು ಉಕ್ಕಡಗಳು ಪಾಕಿಸ್ಥಾನಕ್ಕೆ ಕೊಡಲ್ಪಟ್ಟುವು 
(ನ ವ ಭಾ. ೨೦-೧೧-೧೯೫೯). ಉಕ್ಕಳ : ೨. ಕಡೆಯ ಮಾತೇಕಿನ್ನು 
ಸರ್ವಬಲವ ಕೂಡಿ ನಡೆದು ಸಾಂಬಳ್ಳಿಯ ಮುತ್ತಿಬಿಡದೆ ಸೆಳೆದು ಭಂಗಿಸಿ 
ದಲ್ಲದೆ ನಮ್ಮ ಪೊಡವಿಗುಕ್ಕಳವಿಲ್ಲೆಂದ (ಕಂನವಿ. ೧೭-೬೮). ಊಕಡ : 
(ಕೈಸ್‌ಗೆ. ೫೬೯). 

[ಊರ್‌ + ಕಡ./ ತಮಿ. ಮಲ. ಉಕ್ಕಳಂ = ರಾತ್ರಿಯ ಕಾವಲು ; 
ತುಳು, ಉಕ್ಕಡ, ಉಕ್ಕುಡ; ತೆಲು. ಉಕ್ಕಳ ಎ ಗಡಿಕಾವಲು. ! ಸಂ. 
ಉಪದ್ಭಾಟ] 

ಉಕ್ಕಡ್ಕ (ನಾ). ಬಾವಿಯ ಹಗ್ಗದ ತುದಿಗೆ ಕಟ್ಟುವ ತರೆಕಣ್ಣಿ ; 
ಹಗ್ಗದ ಕುಣಿಕೆ: ಮೂಡಲಸೀಮಿಂದ ನೂರು ಜಂಗಮರ ಕರಸಿ 
ಉಕ್ಕಡ ಮೂಗ್ದಾರ ಹಾಕ್ಟೇನು ಹಗ್ಗಕೊಟ್ಟು ಕಳ್ಳ ಬಸವನ ಕಟ್ಟಸ್ಕೇನು 


(ಹಳ್ಳಿಬಾ. ೨೯-೧೩) ; ಕೊಡಕ್ಕೆ ಕಟ್ಟಬೇಕಾದ ಉಕ್ಕಡವನ್ನು ಅವಳು 


ತನ್ನ ಕೊರಳಿಗೆ ಕಟ್ಟಿಕೊಂಡಳು (ನಿರಾಭ. ೪೬). "ಉಗ್ಗ್ಗ' ಪರಾ. 
[< ಸಂ. ಉದ್ಭಾಟಕ = ನೀರೆತ್ತುವ ಕಪಿಲೆ] 
ಉಕ್ಕಡ್ಕ, ಉಕ್ಕುಡ (ಗು). ಅತಿಶಯವಾದ ; ಹೆಚ್ಚಾದ: ಎಕ್ಕಡ 


ಮೆಟ್ಟಿಹ ಎಕ್ಕಲ ಬಂಟಿರು ಉಕ್ಕಡ ಗಾತ್ರದ ಉಕ್ಕಡದವರು ಕಕ್ಕಡ 
ಹೊತ್ತಿಸಿ (ಗರಿ. ೬೬-೩). ಉಕ್ಕುಡ : "ಉಕ್ಕುಡಿಸು? ಪರಾ. 
[« ಸಂ. ಉತ್ಕಟ?) 
ಉಕ್ಕಡಗಹಳೆ, ಉಕ್ಕಡಗಾಳೆ (ನಾ). ಉಕ್ಕಡದವರು ಊದುವ 
ಕಹಳೆ; ಕಾವಲಿನವರು ಎಚ್ಚರಿಕೆಗಾಗಿ ಜಾವದ ಕೊನೆಯಲ್ಲಿ 
ಊದುವ ಕಹಳೆ: ತಿರುಗುವ ಲಗ್ಗೆ ಉರುವ ಉಕ್ಕಡಗಹಳೆ ಬಿಡದೆ 
ಚೀರುವ ಹೆಗ್ಗಾಳೆ (ಕುಮಾಸಾಂ.೩೧೮). ಉಳ್ಳ್‌ಡಗಾಳೆ: ಮನಸಿಜನುಕ್ಯಡ 
ಗಾಳೆಗಳಿಂಚರವೆನೆ ಕೂಗಿದವು ಕೋಗಿಲೆಗಳು (ಸೊಬಸೋ.೩-೧೭); ಹೆಕ್ಕಳ 
ದಿಂದೊದಜುವ ಕೊಂಚೆಗಳ ದನಿಯುಕ್ಕಡಗಾಳೆ ಸೊಲ್ಲಿಸುವ ಜಕ್ಕವಳ್ಳಿ 
ಗಳಿಂಚರದ ಪಿರಿಯ ನಾದ (ಮೋಹತ. ೬-೧೬). 
[ಉಕ್ಕಡ್ಕ * ಕಹಳೆ] 
ಉಕ್ಕಡಗಾಳೆ "ಉಕ್ಕಡಗಹಳೆ' ನೋ. 
ಉಕ್ಕಡಗೊಳ್ಳಿ (ನಾ). ಉಕ್ಕಡದ ಹತ್ತಿರದ ಕೊಳ್ಳೆ: ಉಕ್ಕಡಗೊಳ್ಳ 
ಇಪೂ ಆಚಂದ್ರಾರ್ಕ್ಯಸ್ತಾಇ ಮಂಗಳ ಮಹಾಶ್ರೀ (ಎಕ. ೫1೪, ಮಳವ. 
೧೩೫-೮ ; 1405), [ಉಕ್ಕಡ + ಕೊಳ್ಳ] 
ಉಕ್ಕಡಬಾಗಲು "ಉಕ್ಕಡಬಾಗಿಲು ' ನೋ. 


ಉಕ್ಕಡಜಾಗಿಲು 


ಉಕ್ಕಡಜಬಾಗಿಲು, ಉಕ್ಕಡಬಾಗಲು (ನಾ). ಊರಿನ ಗಡಿಯಲ್ಲಿರುವ 
ಬಾಗಿಲು: ಅ ಪಟ್ಟಿ ಇವು ಉಕ್ಕಡಬಾಗಿಲು ಪೇಟೆಯ ಬಾಗಿಲು ಕೋಟಿಯ 
ಬಾಗಿಲು (ಕೃವಾಆ. ೨೦೭). ಉಕ್ಕಡಬಾಗಲು (ಕಿ). 

[ಉಕ್ಕಡ್ಮ* ಬಾಗಿಲು (4 ಬಾಗಿಲ್‌)] 

ಉಕ್ಕಡಮನೆ (ನಾ). ಉಕ್ಕಡದಲ್ಲಿರುವ ಮನೆ; ಸುಂಕದ ಕಟ್ಟಿ 
(ಉಕ. ಕಿ). [ಉಕ್ಕಡ + ಮನೆ] 

ಉಕ್ಕಡಹೊಲ (ನಾ). ಊರಿನ ಎಲ್ಲೆ ಕಟ್ಟಿನ ಹೊಲ (ಉಕ. 8). 

[ಉಕ್ಳಡ್ಕ + ಹೊಲ (೮ ಫೊಲ)] 

ಉಕ್ಕರಿಸು (ಕ್ರಿ). ೧. ಬಾಡಿಸು; ತಾಳಿಸು; ಹುರಿ: ಮೊದಲು ತುಪ್ಪ 
ದೊಳುಕೃರಿಸಿ ಸವಿಯುಮಂ ಹಡೆದ ಬದನೆಯೆಳಗಾಯ ಹೋಳಂ ಹಾಕಿ 
ಕೊಂಡು ತುಪ್ಪದೊಳು ಪರಿಮಳವಿಕ್ಕಿ .(ಸೂಪಶಾ.. ೪-೬); ಉಕ್ಕರಿಸಿ 
ಕೊಂಡ ಬದನೆಯ ಕಾಯ್ಗೆ ಮೆಣಸುಪ್ಪನಿಕ್ಸಿ ಪಲಬಗೆಯ ಭಾಗೆಯ ಮಾಡಿ 
(ಸೂಪಶಾ. ೪-೩). ೨. ಕುದಿಸು; ಕುಚ್ಚು; ಬೇಯಿಸು : ತನಿವಾ 
_ರೊಳುಕೃರಿಸಿದಕ್ಕಿ ತಣ್ಣೀರೊಳಗೆ ನನೆದಳ್ಳಿಯಿವನು ಸರಿಗೂಡಿ ಹಾಲೊಳ 
ಗರೆದದನು ಹರಿಯಣಕೆ ತಡಹಿ (ಸೂಪಶಾ. ೧-೬೧) ; ಉತ್ತಮದ ಸೊಜ್ಜಿ 
ಗೆಯ ನನೆಹಿ ನೀರಂಹಿಂಡಿ... ಹಾಲೊಳಗುಕ್ಕರಿಸಿದಕ್ಕಿ ಯವೊತ್ತಿ ಹಾಲಿಂ 
ಡೆಆಿದು (ಸೂಪಶಾ. ೧-೨೨). (? + -ಇಸ್ಕು) 

ಉಕ್ಕಲ್‌, ಉಕ್ಕಲು (ನಾ). ಉಕ್ಕುವಿಕೆ; ಹೆಚ್ಚಿಗೆ; ಅತಿಶಯ; 
ವೃದ್ಧಿ. "ಉಕ್ಕಲಿಸ್ಕು' ಪರಾ. ಉಕ್ಕಲು: ಬೆಳೆ ಉಕ್ಕ ಲಾಡತಾವು 
(ಜಾನಕೋ. ೧೯). [ಉಕ್ಕು, (ಆ ಉರ್ಕು) * -ಆಲ್ಫ್‌] 

ಉಕ್ಕಲ (ನಾ). (?): ಕಡಿಯಾಣದುಕ್ಕಲದ ಮೊಗಮುಟ್ಟು ಮುಂತಾದ 
ಸಂಜೋಗಕಿಕ್ಕಿರ್ದ ಕಳಿಗೆಗಳೊಳೆಡವಿಡದೆ ಕೀಲಿಸಿದ ಮುಕ್ಕಣ್ಣ ರುದ್ರಾ 
ಕ್ಲೆಯಿಂಂ (ಚೀರಮ. ೧೧-೪೩). (1) 

ಉಕ್ಕಲಿಕೆ (ನಾ). ಉಕ್ಕುವಿಕೆ; ಉಬ್ಬು: ವಿಧುವನು ಕಂಡುಕ್ಕಲಿಕೆ 
ಯನಾ ಜಲನಿಧಿ ಪಡೆದಂತೆ ಪಡೆದುದು (ಗೋಮಟೀ. ೯-೧೦೯). 

[ಉಕ್ಕಲ್‌ + -ಇಕೆ] 

ಉಳ್ಳೆಲಿಸು, ಉಕ್ಕಳಿಸ್ಕು (ಕ್ರಿ). ಉಬ್ಬು; ಕೊಬ್ಬು; ಕೈಮಾರು; 
ಹೆಚ್ಚು : ತಕ್ಕನ ತೆಆದಿಂ ನೀನುಜದುಕೃಲಿಸಿದೆಯಕ್ಕು ಮಾಡೊಡಿನ್ನುಂ 
ಹಿ ಪೊಕ್ಕಿರ್ದಮರೇಂದ್ರನ ಮಲಕಿವೊಕಳ್ಳೊಡಮಾಂ ಕೊಲಿಪೆನೆ ನ್ನ್ನ 
ಮುಳಿಸನೆ ಸಲಿಪೆಂ (ಬಂಹರಿ. ೮-೬೭) ; ಕೆಡಹಿಕೊಳ್ಳಿನ್ನೀತನಾಳ್ವನ ಜಡಿದು 
ನುಡಿದುಕ್ಕಲಿಸಿ [(ಪಾಠಾಂ. ದಿಕ್ಕರಿಸಿ) ಹೋಹನೆ (ಪ್ರಭುಲೀ. ೧೩-೧೪). 
ಉಕ್ಕಳಿಸ್ಕ, : ರಸದಿಂದುಕ್ಯಳಿಸಿ ಪಾಯ್ವ ಪೆರ್ದೊಣಕೆಗಕ್ಕುಮೆ ತಡೆ ಪಳ್ಳ 
ದಿಂಟಿ ಕಿಅುಡೊಆಕಿಗೆಆೆಗಳ (ಚಿಕವಿ. ೧-೧೫). [ಉಕ್ಕಲ್‌ + -ಇಸ್ಕು] 

ಉಕ್ಕಲಿಸ್ಕು, ಉಕ್ಕಳಿಸ್ಕು (ಕ್ರಿ). ೧. ಸಡಿಲವಾಗು ; ತಪ್ಪಿಸಿಕೊ; 
ಕಳಚಿಕೊ : ನಾಸಿಕದೊಳ್‌ ಧೊಕ್ಕನೆ ಪನಿಸುಗೆ ವಿಷದಿಂದುಕ್ಯಲಿಕುಂ 
ಸರ್ಪದಷ್ಟಂ (ಖಮದ. ೭-೫೨); ಅಲಕಿ ಮುಂದೈದಡರೆ ರವಿಯುಕ್ಕಲಿ 
ಸುವನೆ . . . ಶಶಿರಾಜನೆಂದಾನುಳುಹಿದೆನು . . . ಎಂಬವೊಲು ಕತ್ತಲೆ 
ಜಗಂಗಳ ತೀವಿದುದು (ಜೀವಂ ಚ. ೧೭-೧೫). ೨. ಮರೆಮಾಚು; 
ಬ ಚ್ಛೈಡು: ಎಲೆ ತರುವಲಿ ಬಟ್ಟಿಲ ಪಾಲ್‌ ನೆಲಕೊಕ್ಕುದೊ ನೀನೆ 
ಸೀರ್ದೆಯೋ ಪೇಳಿದನುಕ್ಕಲಿಸದೆ(ವೃಷವಿ. ೯-೮೮). ೩, ಸಡಿಲು; ಬಿಟ್ಟು 
ಹೋಗು : ಎಕ್ಕೆಯ ಪಾಲ್ಗಳ ವಿಷಮಂದುಕ್ಯಲಿಕುಂ ತೈಲಟಂಕಣಾಂಬು 
ಗಳಿಂದಂ (ಖಮದ. ೨-೫೨). ಉಕ್ಕೆಳಿಸ್ಕು : ೧. ಹೊಲೆಯೊಡಲ ಮಮ 
ತಾಭಿಮಾನದ ಬಲೆಗೆ ಸಿಕ್ಕಿರ್ದಿಂದಿನಲಿವುಕ್ಕಳಿಸಿ ಬದುಕಿದೆನೆನುತ ಪಿಂಗಳೆ 
ತೂಗಿದಳು ಶಿರವ (ನಿಭಾಗ. ೧೧-೧೫-೧೯). [ಉಕ್ಕಲ? + -ಸ್ಕು] 

ಉಕ್ಕಲು "ಉಕ್ಕಲ್‌' ಕೋ. 

ಉಕ್ಕಳ "ಉಕ್ಕುಡ್ಕ ' ನೋ, 


೮೫೧ 


5 


10 


| 

| 

| 
15 
20 
25 
30 
35 


40 


| 
| 
| 


45 


ಉಕ್ಕುಬಾನಿ 


ಉಕ್ಕಳಂ (ಅ). ಅತಿಶಯವಾಗಿ ; ಹೆಚ್ಚಾಗಿ : ದಿಕ್ಕುದಿಕ್ಕಿನ ನೃಪಾಲಕ 
ರಿತ್ತ ಕರಿತುರಗ ಕಿಕ್ಕಿಂಧಮಾಗಿರಲ್‌ ಗಜನಗರವೆಂಬ ಪೆಸರುಕ್ಕಳಂ 
ಸೊಬಗಾದುದಾ ಭೀಮಪಾರ್ಥರ ಪರಾಕ್ರಮದೊಳು (ಲಕ್ಷ್ಮ ಭಾ. 
[< ಸಂ. ಉತ್ಕಟಂ) 
ಉಕ್ಕಳಿಕೆ (ನಾ). ಮೊಗ್ಗು : ನುಣ್ಣಿಳಿ ಕರ್ಮಂಕದ ರಸವೊಸರ್ವ ರಸಾಲ 
ಡೊಲ್‌ ಪಿಕವು ಬಳಸದುಕೃಳಿಕೆ [ಪಾಠಾಂ. ತ್ಕಳಿಕೆ]ಯೊಲು . .. ಮಾಸ 
ಲ್ಹಳೆದ (ಮದೇಪು. ೭-೫೧). [ಆ ಸಂ. ಉತ್ಕಲಿಕಾ] 
ಉಕ್ಕಳಿಸ್ಕು "ಉಕ್ಕಲಿಸ್ಕು' ನೋ. 
ಉಕ್ಕಳಿಸ್ಸು “ಉಕ್ಕಲಿಸ್ಸು ' ನೋ. 
ಉಕ್ಕಾಡು (ಕ್ರಿ). ಉಕ್ಕಿಹರಿ; ಪ್ರವಹಿಸು : ಊಡುತವೆ ಮೊಲೆಗಳನು 
ತೃಪ್ತಿಯ ಮಾಡದಾ ನಿಜಜನನಿ ಹಾಲುಕ್ಕಾಡಿ [ಪಾಠಾಂ. ಅಕ್ಕಾಡಿ] ತೊಲೆ 
ಯಲೆನುತ್ತ ಹೋಗಲು ಹರಿ ಕನಲ್ಹಳುತ (ನಿಭಾಗ. ೧೦-೯-೨೭). 
[ಉಕ್ಕು (ಆ ಉರ್ಕು) + ಆಡು] 
ಉಕ್ಕಾಸು (ನಾ). ನೀರಿನ ಮೇಲೆ ತೇಲಿಬರುವ ಸಾಧನ; ತೆಪ್ಪ (?): 
ಹರುವ ಹೆದ್ದೊರೆಯೊಳುಕ್ಕಾಸು ಈಸುಕಾಯಿ ಹರಗೊ ಲು ತಪ್ಪಿ 
ಕೈಸೋತು ಕಡಿಗೆ ಬರುವ ಮನುಜ ನಡುವೆ ಮುಣಗುವ ಪರಿಯಂತೆ 
(ಮೋಕ್ಷದೀ. ೨೦-೧). [2] 
ಉಕ್ಕಿಸು (ಕ್ರಿ). ಉಕ್ಕುವಂತೆಮಾಡು ; ಹೊರಸೂಸು: ನನ್ನಯ 
ಹರುಷಜಲಧಿಯನುಕ್ಕಿಸಲು ಬೆ €ಕೆನಲು ಕೇಳಿದು ಭೀಷ್ಮನಿಂತೆಂದ 
(ಕುವ್ಯಾಭೀ. ೧-೨೨); ಅಕ್ಕನಿಲ್ಲಿ ಕರೆಯಲಿಲ್ಲ ಮಕ್ಕಳನ್ನು ಪಡೆಯಲಿಲ್ಲ 
ದುಃಖಗೊಂಡು ಕಣ್ಣೀರನು ಉಕ್ಕಿಸಿದರೆ ಬಿಡನು ಯಮನು (ಪುರಂದ, 
೨-೪೯-೨) ; ಹಾಲುಕ್ವಿಸುವ ಶಾಸ್ತ್ರ ಮಾಡಬೇಕು (ರೂಢಿ). 
[ಉಕ್ಕು (ಆ. ಉರ್ಕು,) + -ಇಸ್ಕ್ಯು) 
ಉಕ್ಕಿಲಂ (ಕ್ರಿ). ಉಕ್ಕಿ ಹರಿ; ಅತಿಶಯವಾಗು: ರಕುತದ ರಸದ 
ರಂಜಣಿಗೆಗಳದೊಂದೆಸೆಯ ನಿಜಠಿಗರುಳ ಹೂದಂಡೆಗಳಲುಕ್ಸೀಆಿವ ಕಳು 
ಗೊಡನೆಡೆಗಳಲಿ ಕುಕಿಲಿಜೌದು ಕುಣಿವಸುರೆಯರ ಕಂಡುಗುಳಿದನು ಕಲಿ 
ಹನುಮ (ತೊ ರರಾ. ೫-೨-೩೫); ಉಕ್ಕಿಜಕವ ಕೋಪಾಗ್ನಿ ದಳ್ಳಿಸಿ 
ದಿಕ್ಕುಗಳನಳ್ಳಿಆಕಿಯೆ ಲಕ್ಷ್ಮಣನೆಕ್ಯತುಳದಲಿ ಬಂದನು (ತೊರರಾ, 
೨-೩-೧೦). (ಉಕ್ಕು, (ಆ ಉರ್ಕು,;) + ಇಜಕ್ಕಿ) 
ಉಕ್ಕು "ಉರ್ಕು,' ನೋ. 
ಉಕ್ಕು "ಉರ್ಕುಃ' ನೋ. 
ಉಕ್ಕು "ಉರ್ಕ್ಯು? ನೋ. 
ಉಕ್ಕುಂದೊಣಕೆ "ಉರ್ಕುಂದೊಟಕ?' ನೋ. 
ಉಕ್ಕುಟೊಪ್ಪಿಗೆ (ನಾ). ಉಕ್ಕಿನಿಂದ ಮಾಡಿದ ಟೊಪ್ಪಿಗೆ: “ ಉಕ್ಕು 
ಟೊಪ್ಪಿಗೆ; ಸೀಸಕ; ಶಿರಸ್ಟ್ರಾಣ ೫ (Helm. ಇಂಕನಿ.). 
[ಉಕ್ಕು (ಆ ಉರ್ಕು) * ಟೊಪ್ಪಿಗೆ] 
ಉಕ್ಕುಡ "ಉಕ್ಕಡ್ಕ' ನೋ. 
ಉಕ್ಕುಡಿಸು (ಕ್ರಿ). ಅತಿಶಯವಾಗು ; ಪ್ರಬಲವಾಗು : ಈ ಧರ್ಮವು 
ಅರ್ಥಕಾಮಗಳನ್ನೂ ಪುರುಸಾರ್ಥಗಳನ್ನಾಗಿ ಮಾಡಿಬಿಡುತ್ತದೆ... 
ಆದರೆ, ಧರ್ಮದಲ್ಲುಕ್ಕುಡಿಸಿ ಕಾಮದಲ್ಲಿ ಅಣೆಗಟ್ಟುವಡೆದ ಆ ತ್ರಿವರ್ಗದ 
ಹೊನಲು ಮತ್ತೇನಾಗಬೇಕು? (ನಾಡೋಜ. ೩೫೪); ಶ್ರೀಮಧ್ವಾಚಾರ್ಯ 
ರಿಂದ ಉಕ್ಕುಡಿಸಿದ ದ್ವೈತಮತ (ತುಳುನಾ. ೨೪೧). 
(ಉಕ್ಕುಡ (ಆ ಉಕ್ಕಡ್ಕ) + -ಇಸ್ಕು] 
ಉಕ್ಕುಜಾನಿ (ನಾ). ಚಿಲುಮೆಯಂತೆ ಮೇಲೆ ನೀರು ಚಿಮ್ಮಿ 
ತುಂಬುವ ಬಾವಿ: ಉಕ್ಕು ಬಾವಿ (Artesian wells. ಪಾರಿನಿ. ೬). 
[ಉಕ್ಕು (< ಉರ್ಕು) + ಬಾವಿ] 


೧-೩೨-೫). 


ಉಕ್ಕುಲ 


ಉಕ್ಕುಲ (ನಾ). ಉತ್ಕೃಷ್ಟವಾದ ಕುಲ: ಕೃತಾಂತನ ಪಾಳೆಯಕೆ 
ಹೋಹಾಗಲುಕ್ಕು ಲವುಂಟಿ (ಪ್ರಹ್ಲಾಚ. ೮-೬೦). 
[೮ ಸಂ. ಉತ್ಕಲ] 
ಉಕ್ಕುಸುಣ್ಣ (ನಾ). ಕುದಿಯುವ ಸುಣ್ಣ : *ಉಕ್ಕುಸುಣ್ಣ - ಕುದಿ 
ಯುವ ಸುಣ್ಣ? (ಜಾನಕೋ. ೧೯). "ಕುದಿಸುಣ್ಣ' ಪರಾ. 
[ಉಕ್ಕು (ಆ ಉರ್ಕು) * ಸುಣ್ಣ] 
ಉಕ್ಕುಸೊಕ್ಕು (ನಾ). ಅತ್ಯಧಿಕವಾದ ಗರ್ವ; ಉಕ್ಕಿ ಹರಿಯುವ 
ಸೊಕ್ಕು: ನಕ್ಕಕೊಬ್ಬರನೊಬ್ಬರೀಕ್ಸಿಸುತಕ್ಕಟೀ ಸತಿಗೇಳೆಯವ್ವನದುಕ್ಕು 
ಸೊಕ್ಕಿನ ಹರೆಯವೇ ಕೀ ತೇಜನೀ ರೂಪು (ನಿಭಾಗ. ೧೦-೩೭-೩೧). 
[ಉಕ್ಕು (ಆ ಉರ್ಕು,) * ಸೊಕ್ಕು (ಆ ಸೊರ್ಕು)] 
ಉಕ್ಕುಳ್ಳು (ಕ್ರಿ). ಸೊಕ್ಕು ಅಡಗು; ಶಕ್ತಿಗುಂದು: ಜಿನಧರ್ಮಾಂ 
ಭೋಧಿ ಪೆರ್ಚುತ್ತಿರೆ ಕುಸಮಯ ನೀರೇಜಮುಕ್ಕುಳ್ಳೆ ವಿದ್ವಜ್ಞನಭಾಸ್ವತೈ 
ರವಕ್ಕಭ್ಯುದಯಮೊದವೆ (ಎಕ. ೪ (5), ಸೊರಬ. ೫೮೭-೪೮ ; 1207). 
ಐ ಈ ಶಬ್ದ ಉಕ್ಕಳ್ಳು ಎಂಬುದರ ಅಪಲಿಖಿತವಿರಬಹುದೆ? 
[ಉಕ್ಕು (ಆ ಉರ್ಕು) + ಉಳ್ಳ್ಯು] 
ಉಳ್ಳಿ "ಉಕ್ಕಿ? ನೋ. 
ಉಕ್ಕೆಲ (ನಾ). (?): ಉಕ್ಕೆಲರಂತೆ ಪೆಣಗುತ ತೆಕ್ಕೆಯೊಳ್‌ ಬಿದ್ದು 
ಚೂರಿ ಬಾಕುಗಳಿಂದ ಸಿಕ್ಕಸಿಕ್ಕಲ್ಲಿಜಕದಾಡಿ (ಬಿಜ್ಜರಾ. ೧೨-೫೫). [?) 
ಉಳ್ಳಿವ್ನ, ಉರ್ಕೆವ (ನಾ). ೧. ಮೋಸ; ಕಪಟ; ಠಕ್ಕು: 
“ ಉಕ್ಕೆವಮೆಂದು ಠಕ್ಕು ೫ (ಶಮದ. ನ. ೩೪೩ ಪ್ರಯೋ) ; ಗುರುಗಳ್ಗಿ 
ತಮ್ಮುಕ್ಕೆವದಿಂ ತಪಂಬಟ್ಟುದನಾಳೋಚಿಸಿ ಪ್ರಾಯಶ್ಚಿತ್ತಂಗೊಂಡು ಪಡಿ 
ಕಮಣಂಗೆಯ್ದು (ವಡ್ಡಾರಾ. ೬-೨೭) ; ಜೂದಿನೊಳುಕ್ಕೆವದಿಂದೆ ಗೆಲ್ಲ 
ನಿನ್ನವನಿತಳಂ (ಪಂಸಭಾ. ೭-೪೦); ನೀನೆನಗೆ ಬುದ್ಧಿ ವೇಟದೊಡಾನಣಸಿ 
ಯೆನೆ ವಾಮೆಯರ್ಕಳುಕ್ಕೆವಮಂ (ಪಂಚತಂ. ೧೫೬-೧೦). ೨. ಮೋಸ 
ಗಾರ; ವಂಚಕ; ಠಕ್ಕ: ಕುಡಿಯಲೊಲ್ಲದು ಪಾಲನೆಂದೊಡೆ ಕೂಸ 
ನೊಲ್ಲದೆ ನೊಂದು ತಾಯ್‌ ಬಿಡುವಳೇ ಮುನಿಸಿಂ ಧರಿತ್ರಿಯೊಳಂತೆ 
ನೋಡ ವಿವೇಕಿಯುಂ ಜಡರನುಕ್ಕೆನರಂ ಮಹಾದುರಿತಾನ್ವಿತರ್ಕಳ 
ನೊಳ್ಳಿತಂ ನುಡಿದು ಬೇಸಜದೆಯ್ದೆ ತಿರ್ದುಗು ಧರ್ಮಮಂ ತಿಳಿವನ್ನೆಗಂ 
(ಧರ್ಮಾಮೃ. ೭-೧೩೦). ಉರ್ಕೆನ: ೧. ವಿಜಯನೆಂಬ ಮಂತ್ರಿಯು 
ರ್ಕೆವದಿಂದವರ ಪೇಟ್ಜ ಮದವಕ್ಕಳಂ೦ ನಿರಾಕರಿಸಿ (ವಡ್ಡಾರಾ. 
೪೦-೨೪) ; ಅದನೆಲ್ಲಂ ನೆಜಕೆ ಪೋಗಿ ಬಿಜ್ಜಣ ಮಹೀಪಾಲಂಗೆ ಜೈನರ್ಕ 
ಳುರ್ಕೆವದಿಂ ಪೇಳ್ದು ವಿರೋಧವಾಗೆ ಪಿರಿದುಂ ದೂಜತ್ತಿರಲು (ಎಇ. ೪, 
೨೪೮-೪೬ ; 1200). 
(ದೇ. ॥ ತೆಲು. ಉಕ್ಕಿವ = ಮೋಸ ; ಉಕ್ಕಿವುಡು- ಮೋಸಗಾರ] 


ಉಕ್ಕೆನ್ಶ (ನಾ). ೧. ಉತ್ಸಾಹ; ಸಡಗರ: ಅಮ್ಮನ ಭಕ್ತನುಂ ಗುಣ | 
ಗಣಾಶ್ರಯನಾತನ ತಮ್ಮನಪ್ಪ ಪುನ್ನಮನುಮಂಿಯಿಂ ಗುರುಸಮಕ್ಷ! 


ಪರೋಕ್ಷ ನಿನೇಯ ವೃತ್ತಿಯಿಂದನ್ಮನದುಳ್ಳೆ ವಂ ತಗುಳಿ ನಿರ್ವಹಣಸ್ಥಿತಿ 
ಗುಯ್ದುರ್‌ (ಶಾಂತಿಪು. ೧೨-೬೧) ; ಉರಿಯಂ ಕಾಣುವ ಕೆಂಡಮಂ ಕಜ 
ಬಿಲ್ಲಂ ಕಂಡೆವಿಲ್ಲುಕ್ಕೆವಂ (ಪಂರಾಮಾ. ೫-೭೮); ದಿಕ್ಕುಗಳೆಲ್ಲಮಂ 
ನೆಆಕಿಯೆ ಸಾಧಿಸಿ ಕಪ್ಪಮನೆಯ್ದೆ ಕೊಂಬೆನೆಂದುಕ್ಕೆವದಿಂದೆ ಪೋಪ ನರ 
ನಾಥನ ಸೇನೆಯ (ಬಾಧಪು. ೨-೧೬); ಉಕ್ಕೆವದಿಂ ತಬಂಬಿಡಿದು ಕಾಂತೆ 
ಬರುತ್ತಿರೆ (ನಳಚಂ. ೧೪೫). ೨. ಉತ್ಸವ; ಸಮಾರಂಭ: ಕಾಮದೇವ 
[ಸುಕ್ಕ ವದಲ್ಲಿ)ಮುನ್ನಮೆ ಕಟ್ಟದ ಮಾಂದಳಿರ ತೋರಣಂಗಳೊಳಂ 
(ಕಾದಂಉ. ೭೮೩) ; ನಿಚ್ಚದ ಜಾತ್ರೆಯುಕ್ಕೆವಂಗಳನೊಡರ್ಚಿ (ಚಿಕವಂ. 
೬೦-೧೫); ಪೇರುಕ್ಕೆವದ ಅಟ್ಲ್‌ಗೆಂದು ಬೊನ್ಮುನೆತ್ತಿದ ಬಾಂದಟಕೆಯ 
ಪೊಂಗಾನೆನೆ... ಫೊಂಬೆಟ್ಟಿಂ * -. ಕಣ್ಣೊಳಿಕುಂ (ರಾಮಾಶ್ಚ. ೭-೨). 


ಉಕ್ಳಾರ 


| ೩. ಗರ್ವ; ಅಹಂಕಾರ; ದರ್ಪ: “ಫುಗ್ಗು ಮುಕ್ಳೆ ವಮೆನ್ನಲ್‌ ಗಮ್ಮನೆ 
ಗರ್ವಮದಕ್ಕುಂ” (ಕವಿಕಂ. ೧೧೩). ೪, ಸಂಶಯ; ಸಂದೇಹ: 
ಲೆಕ್ಕವಿಲ್ಲದ ಸೇನೆಯನು ಹೊಕ್ಕು ತಿವಿದು ಕಲಕುವನೆ ಕುವರನ ನೀನುಕ್ಕೆನ 
ವನು ಬಿಟ್ಟು ಕಳುಪು (ಕುರಾಸಾಂ. ೧೭-೭೪). [?) 

5; ಉಳ್ಳೆನಗುದುರೆ (ನಾ). ಮೋಸದ ಕುದುರೆ: ಪುರೋಪವನಮೆಲ್ಲಮಂ 
ತುಟೀದು ಪಲರ್‌ ಬಾಯ್ದೆಜಕೆದು ಪುಯ್ಕಲಿಡೆ ಕಡುಕೆಯ್ದುಕ್ಕೆವಗುದುರೆ 
ಪೊಜಲನಅಲಿಸಿತಾಗಳ್‌ (ಪಂರಾಮಾ. ೪-೧೦೬). [ಉಳ್ಳೆವ್ನ + ಕುದುರೆ) 

ಉಕ್ಕೆನಗೆಯ್ತ (ನಾ). ಮೋಸದ ಕೆಲಸ; ವಂಚನೆಯ ವ್ಯವಹಾರ: 
ಆಸೆಗಮಾಸೆಯಂ ... ಉಕ್ಕೆನಕುಕ್ಕೆ ನಗೆಯ್ತಮಂ ಪೊಣರ್ಚುತ್ತುಮು 
ಪಾಯದಿಂ ಕಳಿಯೆ ಕೂಡುವನಂ ವಿಭು ಕಂಡು ಮೆಚ್ಚಿದಂ (ಕಾವ್ಯಸಾ. 
೯೮೫ ಶೂದ್ರಕ) ; ಇನಿಯನೆ ಬೆಲ್ಲದಿಂದಿನಿಯನೀವನೆ ಆಃ ಪಿರಿದೀವ 
ನಿತ್ತುದಂ ನೆನೆವನೆ ಚಿಃ ಅದಂ ನೆನೆಯನುಕ್ಕೆವಗೆಯ್ತದ ಗಾಳುಗೆಯ್ದೆ 
ಕೂರ್ಪನೆ ಕಳೆ ಕೂರಂ (ಕಾವ್ಯಾವ. ೫೨); ಪಾತಕಿಯ ಉಕ್ಕೆವಗೆಯ್ತಕ್ಕ 
ಗಿಯದೆ ಯಿನಿಸುಂ ಚೊಕ್ಕಳಿಕೆಯ ದೀವಸಮೋಸರಿಸದೆ ತ ಕ್ಕ ಳಿಯದೆ 
ತದ್ಭ್ರೀರೋದಾತ್ತಂ ಮೇರುವಿನಂಶಿರ್ದಂ (ಜಯಕಾ. ೧೬-೧೫). 
[ಉಕ್ಕೆವ್ಮ *ಗೆಯ್ತ (ಆಳೆಯ,್ತ)] 
| ಉಳ್ಳೆವಚಾಮರ (ನಾ). ಉತ್ಸವ ಕಾಲದಲ್ಲಿ ಬೀಸುವ ಚಾಮರ: 
ಕುಟಲಾಲಕಮಂ ಪಿಡಿದೀಯ್ದಿ ತಂದು ಮಂಡೋದರಿಯಂ ಮದೀಯ 
ಪಿತೃಗುಕ್ಕೆವಚಾಮರಮಿಕ್ಕೆ ಲುಯ್ಜಪೆಂ (ಪಂರಾಮಾ. ೧೪-೧೦೩). 
[ಉಳ್ಳಿ ವ್ಯ * ಚಾಮರ] 
ಉಳ್ಳಿವತೆನ (ನಾ). ವಂಚಕತನ; ನಿಜವನ್ನು ಮರೆಮಾಚಿದ 
ವರ್ತನೆ: ಕನ್ನುಕ್ಕೆವತನದಿನೋದಿಸಿದ ವೃತ್ತಾಂತಮನಾದ್ಯಂತಮಲಯೆ 
ಪೇಟ್ಡು (ಸುಕುಮಾ. ೨-೬೨ವ). [ಉಳ್ಳಿವ್ನ + -ತನ] 
ಉಕ್ಕೆವತಪ (ನಾ). ಮೋಸದ ತಪಸ್ಸು; ಕೃತಕವಾದ ತಪಸ್ಸು: 
ಸಂಸಾರಚೋಗ ವೈರಾಗ್ಯ ಪರಾಯಣನುಮಾಗಿ ಎಮ್ಮು[ಕೈವ] (ಪಾಕಾಂ. 
ಯೆಂ ಮುಕ್ಕೆಯ್ವ, ಎಮ್ಮುಕಿವ) ತಪದಿಂದಮನಂತಸುಖಕ್ಕೆ ಕಾರಣಮಪ್ಪ 
ಸನ್ಮಾರ್ಗಮಂ ಪೆತ್ತೆನೆಂದು (ವಡ್ಡಾರಾ. ೬-೨೪). [ಉಳ್ಳವ + ತಪ] 
ಉಕ್ಕೆವಿಸು (ಕ್ರಿ). ಮೋಸಗೊಳಿಸು: ಎನ್ನನುಕೈೆ ವಿಸಿ ನೆಲನಂ ಕೊಂಡೈ 
ಪುಣ್ಯಮಂ ಕೊಳಲ್ತೀರದೆಂದಣ್ಣನ ನನ್ನಿಯಂ ಸಲಿಸಲ್‌ ಪೇಟ್ವುದೆಂದು 
ಪೊಲಲಿಂ ಪೊಜಮಟ್ಟು ಪೋದರ್‌ (ಬಂಹರಿ. ೧೧-೨೩ ವ). 
[ಉಕ್ಕೆವ + -ಇಸ್ಕು] 
ಉಕ್ಕೆಸರಾಡು (ಕ್ರಿ). “ಉಕ್ಕಿ ಎಸರಿಟ್ಟಂತೆ ಕುದಿ” (ಮೋಹತ. ಅಡಿ) ; 
ತಕ್ಕೆಗೊಂಡೆನ್ನ ಹೀಡಿಸಬೇಡ ಕಡುಶೈತ್ಯವಕ್ಕೆ ಯೊಳಿರಿಸು ಮೆಯ್ಕೊಳಗೆ 
ಉಕ್ಕೆಸರಾಡುವ ಮಹದಾದಿಜ್ವರ ಮರಣಕ್ಕೆ ಕಾರಣವೆಂದಳಳುತೆ 
(ಮೋಹತ. ೨೭-೫೯). [ಉಕ್ಕೆ ಸರು + ಆಡು] 

| ಉಕ್ಕೆಸರು (ನಾ). ಕುದಿದು ಉಕ್ಕುವ ಎಸರು, ನೀರು. "ಉಕ್ಕೆಸ 
ರಾಡು? ಪರಾ. [ಉಕ್ಕು (ಆ ಉರ್ಕು;) * ಎಸರು (ಆ ಎಸರ್‌)] 

| ಉಕ್ಕೇರು (ಕ್ರಿ). ಉತ್ಸಾಹ ಹೆಚ್ಚು; ಹುರುಪು ಹೊಮ್ಮು : ಮಾರಯ್ಯ 

| ತಾ ಕಂಡ ಪ್ರತ್ಯಕ್ಷ ನಿರಂಜನ ಪರಂಜ್ಯೋತಿಯನ್ನು ಉಕ್ಕೇರಿ ಕೊಂಡಾಡಿ 
ತನ್ನ ತಾ ಮರೆದ (ಮೋಳಿಮಾ. ೭೫ ಪ್ರಸ್ತಾ). 

[ಉಕ್ಕು (ಆ. ಉರ್ಕು;) * ಏರು (೮ ಐಜು))] 

ಉಕ್ಸಾರ (ನಾ). ಕತ್ತಿಯನ್ನು ಚಾಲಿಸುವ ಒಂದು ವಿಧಾನ; ಒರೆ 
ಯಿಂದ ಕತ್ತಿಯನ್ನು ಕಿತ್ತು ಮೇಲ್ಮುಖವಾಗಿ ಹಿಡಿಯುವುದು : 
ಖಡುಗದ ಪಾರಗದಲುಚ್ಚಟದಲುಳಿಯುಕ್ಟಾರದೊಡ್ಡಿನ ಹೊಯ್ಸ ಹೋರಟಿ 
ಗಳ ಸುರೇಖೆಗಳ ಸಾರತರಶ್ರಮರೊದಗಿದರು (ಕುವ್ಯಾಕ. ೧೯-೩೫). 

| [ಪ್ರಾ. ಉಕ್ಕಾಲ; ಹಂ. ಉಖಾರನಾ) 


20 


25 


90 


35” 


40 


45 


ಉಕ್ತ ಲಾಜ ಉಟ 


$ೆ 
ಉಕ್ತ (ಗು). ೧. ಹೇಳಿದ; ಹೇಳಲ್ಪಟ್ಟ : ಇದು ಶಾಸ್ತ್ರೋಕ್ತವಾದ| | ಉಕ್ಷಕೇತ (ನಾ). ಎತ್ತಿನ ಗುರುತನ್ನು ಬಾವುಟದಲ್ಲಿ ಉಳ್ಳವನು; 
ಕ್ರಮವಲ್ಲ (ರೂಢಿ). (ನಾ). ೨. ಮಾತು; ವಚನ: ಈಗ ದೃಷ್ಟಪ್ರತ್ಯ | ವೃಷಭಧ್ವಜ ; ಶಿವ: ಭವನನುಕ್ಷಕೇತನಂ ಮಂದರನಿಕೇತನಂಗೆಯ್ದ 
ಯಂಗಳನಾಗಮೋಕ್ತದಿ ತೋಜುವೆಂ (ಬಸಪು. ೫೧-೫೨). [ಸಂ.] ವಿಖ್ಯಾತನಂ ನತಪಾರಿಜಾತನಂ ದೇವಕುಲತಾತನಂ (ಉದ್ಭದೇ. ೭-೧೮). 
ಉಕ್ತಪೂರ್ವಕಂ (ಅ). ಹಿಂದೆ ಹೇಳಿದ ರೀತಿಯಲ್ಲಿ: ತದೀಯ [ಉಕ್ತ + ಕೇತ] 
ನಿರ್ಣೀತಿಯನೀತೆಜತ್ತು ತಆ್‌ಸಲ್ಲೆ ಬುಧೋತ್ತಮರುಕ್ತ (ಪಾ'ಇ0. ಕ್ತಿ] 5 ಉಕ್ಷಗ (ನಾ). ಎತ್ತಿನ ಮೇಲೆ ಹೋಗುವವನು; ಶಿವ: ಉಕ್ಷಗನ 
ಪೂರ್ವಕಂ (ಕನಿರಾ. ೨-೯೯). [ಸಂ.] ಯಜಿಸಿಯರ್ಪಿಸಿ ತದ್ರುಚಿಯನೊಳಗೆ ಲಕ್ಷಿಸಿ ಶಿನಾವಧಾನದೆ ಕೊಂಡು 
ಉಕ್ತ ಲೇಖಸೆ (ನಾ). ಹೇಳಿದುದನ್ನು ಬರೆದುಕೊಳ್ಳುವವನು : | -ದಮೃತವು (ಪದ್ಮರಾ. ೧೧-೧೨೯). [ಸಂ.] 
“ಹೇಳುತ್ತ ಹೋಗುವುದನ್ನು ಬರೆದುಕೊಳ್ಳುತ್ತ ಹೋಗು ವವನು:| |ಉಕ್ಷಗಮನ (ನಾ). - ಉಕ್ಷಗ: ಅಪೇಕ್ಷಿಸುವ ಪದವೀ ಕ್ರಿತಿಯೊಳಹು 
ಉಕ್ತಲೇಖಕ. . .೫ (4೧೩೧೪೮೧5. ಇಂಕನಿ). | ದುಕ್ಷಗಮನಸದೃಕ್ಷನಹ ಬಸವಾಕ್ಷರತ್ರಯದಿ (ಬಸಪು. ೬೧-೮೩). 
[ಉಕ್ತ + ಲೇಖಕ] 110 [ಉಕ್ಷ + ಗಮನ] 
ಉಕ್ತಲೇಖನ (ನಾ). ಹೇಳಿದುದನ್ನು ಬರೆದುಕೊಳ್ಳುವುದು : ಉಕ್ತ ಉಕ್ಸಣ (ನಾ). ಚಿಮುಕಿಸುವುದು; ಸಿಂಪಡಿಸುವುದು; ಪ್ರೋಕ್ಷಿಸು 
ಲೇಖನದಲ್ಲಿ ಅನೇಕರು ತಪ್ಪುಗಳಿಲ್ಲದೆ ಬರೆದರು (ರಂಗಕ. ೧೧೬). ವುದು. [ಸಂ.] 
[ಉಕ್ತ + ಲೇಖನ] ಉಕ್ಷತರ (ನಾ). ದೊಡ್ಡ ಎತ್ತು ಅಥವಾ ಗೂಳಿ: “ಉಕ್ಷತರನಾ 
ಉಕ್ತಿ (ನಾ). ಮಾತು ; ಹೇಳಿಕೆ: ವಿತರ್ಕಕ್ರಮದಿಂದರ್ಥಾಂತರಮಂ ಮಹೋಕ್ಷಂ ಬಲ್ಪಿನೆತ್ತು” (ಮಂಗರಾ, ೫೩-೧). [ಸಂ.] 
ಸಮನಿಸುವೊಂದುಕ್ತಿ ಭಾವಮೆನೆ ಪೆಸರ್ವಡೆಗುಂ (ಕಾವ್ಯಾವ. ೬೧೩); 15 ಉಸ್ಷಧ್ವಜ (ನಾ). ಐ ಉಕ್ಷಕೇತ: ಆ ಕ್ಷಣದೊಳುಕ್ಷ ಧ್ವಜನನುಗ್ರಾಕ್ಷನಂ 
ಮಜಕಿದುದೀ ಯುಕ್ತಿಯೆಂದಿರದೆ ಬಲ್ಲರು ತಿದ್ದಿ ಮೇಕಿವುದೀ ಕೃತಿ ತಮ್ಮ ಮೆಚ್ಚಿಸಿ ತದೀಯ ಸಮಕ್ಷದೊಳು ಪಡೆದಂ ಪ್ರಸಾದವನಾದಿಚಂಡೇಶ 
ದೆಂದು (ಭೈರವೇ. ೧-೧೮); ಇಂತೊರೆದ ರಾಯನುಕ್ತಿಯಂ ಕೇಳ್ದು (ಬಸಪು. ೫೮-೨೬). [ಉಕ್ತ * ಧ್ವಜ] 
(ಅದ್ಭುತ. ೯-೧೦). [ಸಂ.7 | ಉಕ್ಷಪತಿ (ನಾ). ಶ್ರೇಷ್ಠವಾದ ಎತ್ತು; ವೃಷಭರಾಜ; ನಂದಿ: ಮುನಿ 
ಉಕ್ತಿಪ್ರೌಢ (ನಾ). ಮಾತಿನಲ್ಲಿ ನಿಪುಣ; ವಾಕ್ಟ್ಚತುರ: ಗೋಸ| ವರೇ ಣ್ಯ ನು ನಡೆಯಲಾಯಯ್ಯನ ಸನುಕ್ಷದೊಳುಕ್ಷಪತಿ ಭೋರನೆ 
ವೇಷದೆ ಬಂದಂ ತದ್ರಮಣಿಯರ ಪೊರೆಗಮೃತದ್ರವನಿಭವೇಣುನಿನದನುಕ್ತಿ 20 ನಡೆಯೆ ಚಾವುಂಡರಾಯನು ಹೋಗುತಿರೆ ಮುಂದೆ (ಬ ಸ ಘು. ೩೨-೩೧). 
ಪ್ರೌಢಂ (ಜಗನಿ. ೪-೪೯); ಉಕ್ತಿಪ್ರೌಢರಂ ಭಾವತತ್ಪರರಂ ನೀತಿವಿದ [ಉಕ್ಷ + ಪತ್ಯಿ) 


(ಉತ್ತಿ * ಪ್ರೌಢ) ಸೂಕ್ಷ್ಮ ಅಕ್ಷಯ ರಕ್ಷಿಸೆಮ್ಮುವನು (ಬಸಪು. ೬೧-೯೩). 
ಉಕ್ತಿಭಂಗಿ (ನಾ). ಮಾತಿನ ವಿಶಿಷ್ಟ ರೀತಿ: ಯಾವ ಭಾಷೆಗೂ [ಉಕ್ಷ * ರಾಜ] 
ಅದರದೇ ಉಕ್ತಿಭಂಗಿ ಉಂಟು. ಒಂದು ಭಾಷೆಯ ಉಕ್ತಿಭಂಗಿ ಬೇರೆ|25| ಉಶ್ಸನಾಹನ (ನಾ). ಎತ್ತನ್ನೇ ವಾಹನವಾಗಿ ಉಳ್ಳವನು; ಶಿವ: 
ಯದೆರಲ್ಲಿ ಇಲ್ಲ (ನಮ್ಮನು. ೨೭೧). (ಉಕ್ತಿ + ಭಂಗಿ] ಉಕ್ಷವಾಹನಭಕ್ತ ನೋಹಿಳನು (ಬಸಪು. ೪೩-೫೩). [ಉಕ್ಷ + ವಾಹನ] 
ಉಕ್ತಿವಕ್ರಿಮ (ನಾ). ಮಾತಿನ ಕೊಂಕು, ಸೊಗಸು: ಅವಳುಕ್ತಿ, | ಉಕ್ಸಸಲಕ್ಷ (ನಾ). (ತನ್ನ ಬಾವುಟದಲ್ಲಿ) ಎತ್ತಿನ ಗುರುತುಳ್ಳವನು; 
ವಕ್ರಿಮಕ್ಕೆ ಸೂಕ್ತಿರತ್ನಾಕರಂ ಮನದೊಳ್‌ ಮೆಚ್ಚಿ (ಚಂದ್ರಪು. ೮-೭೯ ವ). | ಶಿವ: ಭೃಂಗೀಶ ವಾರಣವದನ ಶರಜನ್ಮಮುಖ್ಯ ಗಣಕುಲವೆರಸಿ ಪ್ರತ್ಮಕ್ಷ 
[< ಸಂ. ಉಕ್ತಿವಕ್ರಿಮನ್‌] ನಾದನುಕ್ಷಸಲಕ್ಷನು (ರಾಘಚ. ೧೯-೧೮}. [ಸಂ.) 
ಉಕ್ತಿಸು (ಕ್ರಿ). ಹೇಳು: ಆಬುಧರುಕ್ತಿಸಲು ಶಾಶ್ವತ ವೆನಿಸಿದನು|50, ಉಕ್ಸಾಸನ (ನಾ). - ಉಕ್ಷವಾಹನ : ಶ್ರೀ ವಾಣೀಗಿರಿಜಾಧಿಪರ್ಗರುಡ 
ಪಾರ್ವತೀಶ್ವರನು (ಬಸಪು. ೧೮-೯೭); ಮುಕ್ತರೆಂದೆಂದು ಮುಕ್ತಿಯೊಳೆ| |! ಹಂಸೋಕ್ಟಾಸನರ್‌ (ಎಕ. ೪11, ಶಿಕಾರಿ. ೧೧೮-೧ ; 1054). 
ಇದ್ದವರಲ್ಲ ಉಕ್ತಿಸೆ ಭವದೊಳಿದ್ದವರು . . , ಮುಕ್ತಿಗೇಜಾದರಹುದು | (ಉಕ್ತ + ಆಸನ] 


ರ್ಕಳಂ ರಸಿಕರಂ ಸಾಹಿತ್ಯದೊಳ ಸಂದ ಜಾಣರಂ (ಕು ಸುಮಾ. ೧-೭). | ಉಕ್ಷರಾಜ (ನಾ). ಎ ಉಕ್ಷಪತಿ: ಸಾಕ್ಷಾದುಕ್ಷರಾಜಸದೃಕ್ಷ . . . ಬಸವ 


(ಭರಚ. ೬೮-೧೦). [ಉಕ್ತಿ + -ಇಸ್ಕು] ಉಕ್ರಿತ (ಗು). ಚಿಮುಕಿಸಲ್ಪಟ್ಟ; ಪ್ರೋಕ್ಷಿಸಲ್ಪಟ್ಟ.  [ಸಂ.] 


ಉಕ್ತೆ (ನಾ).[ಛಂದ] ಅಕ್ಷರ ಛಂದಸ್ಸಿನಲ್ಲಿ ಮೊದಲನೆಯ ಛಂದಸ್ಸು; ಉಸ್ಲೇಶ್ವರ (ನಾ). - ಉಕ್ಷಪತಿ : ಬಲವದುಕ್ತೇಶ್ವರನ ರೂಪಗ್ಗಳಿಪ 

ಒಂದು ಪಾದದಲ್ಲಿ ಒಂದು ಅಕ್ಷರವಿರುವ ಸಮವೃತ್ತಗಳ|55| ಬಲ್ಲೆತ್ತುಗಳನೆ ಹೆಗಲ್ಲೊಳಿಸಿ ಬಂಡಿಯೊಳಗ್ರದಲಿ ಕೇಳಿಕೆಗಳೊಡಗೂಡಿ 
ಛಂದಸ್ಸು: ಉಕ್ತಿ ಯೆಂಬ ಛಂದದೊಳೊಂದಕ್ಕರಂ ಪಾದಮಾಗಿ ಪುಟ್ಟುವ, | (ಬಸಪು. ೫೬-೬). [ಉಕ್ತ + ಈಶ್ವರ) 
೨ ವೃತ್ತಂಗಳೊಳಗೆ-ಶ್ರೀವೃತ್ತಂ-ಶ್ರೀ 1 ಶಂ1 ಕಾಂ1 ತೇ (ಛಂದೋಂಬು.] | ಉಪ್ಲೋದ್ಭವ (ನಾ). [ಜ್ಯೋತಿ] ವೃಷಭರಾಶಿಯಲ್ಲಿ ಹುಟ್ಟ ದ 
೨-೨); ಪ್ರತಿಪಾದದ ಅಕ್ಷರಸಂಖ್ಯೆಯನ್ನನುಸರಿಸಿ ಸಮವೃತ್ತಗಳು ವನು: ಸ್ಥಿರಮಿತ್ರನುಚ್ಚಕಕುದಂ ಶ್ಲೇಷ್ಮಾಢ್ಯನುಕ್ರೋದ್ಭವಂ (ಜಾತತಿ. 
ಸಾಮಾನ್ಯವಾಗಿ ಇಪ್ಪತ್ತಾರು ಗುಂಪುಗಳಾಗಿ ಮಾಡಲ್ಪಟ್ಟಿವೆ. ಈ ಗುಂಪಿಗೂ ೧೬-೨). [ಉಕ್ಷ+ ಉದ್ಭವ] 
ಛಂದಸ್ಸು ಎ ೦ ದು ಹೆಸರು. ಈ ಛಂದಸ್ಸುಗಳಿಗೆ ಕ್ರಮವಾಗಿ ೧ ಉಕ್ತಿ (40| ಉಖೆ (ನಾ). ಮಡಕೆ: “ಉಖೆ ಪಿಕರಮಾಸ್ಥಾಲಿ ಭಾಂಡಂ ಮಡಕೆ 
೨ ಅತ್ಯುಕ್ತೆ... ೨೬ ಉತ್ಕೃತಿ ಎಂಬಿವು ಸಂಜ್ಞೆಗಳು (ಕೈಪಿಡಿ. ೭೮). | ಯೆಂದೆನಿಕ್ಕುಂ ” (ಮಂಗರಾ. ೬೨-೨೨). "ಉಖ್ಯ' ಪರಾ. 

| 

[ 

| 


40 


[ಸಂ. ಉಕ್ತಾ] 
ಉಕ್ಷ (ನಾ). ೧. ಎತ್ತು; ಹೋರಿ; ಗೂಳಿ: “ಉಕ್ಷಂ ವೃಷಂ | 
ಕಕುದ್ಮಂ ಸೌರಭೀಯಂ . .. ಯಷಭವಾ ಗೋ ಬಾಡಬೇಯಮೆನೆಯೆತ್ತೆ 
ನಿಕ್ಕುಂ ೫ (ಮಂಗರಾ. ೫೩-೧). ೨. [ಜ್ಯೋತಿ] ವೃ ಷಭರಾಶಿ.|4 


“ಉಕ್ಷೋದ್ಭವ > ಪರಾ. [< ಸಂ. ಉಕ್ಷನ್‌] | 


[ಸಂ. ಉಖಾ) 
ಉಖ್ಯ (ನಾ). ಮಡಕೆಯಲ್ಲಿ ಬೇಯಿಸಿದ ಮಾಂಸ : “ತಾಳಿಸಿದಡಗು 
ಭರೂಟಕಮೆಂಬುದು ಅಟ್ಟಡಗು ಉಖ್ಯಮೆಂಬುದು” (ಹಲಾಯು. 
೫೪-೧೬೮) ; “ಬರಿಗೆಂಡದೊಳು ಸು ಟ್ಟ ಡಗು ಬೂಲಿಕೆಯೆನಿಕ್ಕದಂ 
ಭಾಂಡದೊಳಡಲೈ ಉಖ್ಯಮೆನಿಕ್ಕು” (ಮಂಗರಾ. ೬೪-೪). [ಸಂ.] 


- ಉಣೆ 


-ಉಗೆೆ -ಉಕ (ಪ್ರ). ಇದರಲ್ಲಿ ವ್ಯವಹರಿಸುವವನು, ವರ್ತಿಸು 
ವವನು ಎಂಬ ಅರ್ಥವನ್ನು ಸೂಚಿಸುವ ಒಂದು ತದ್ಧಿತಪ್ರತ್ಯಯ: 
ವೃವಹರಣ ತೆದಾಚರಣ ಪ್ರವಣನೊಳಕ್ಕುಂ ಸಮಂತುಗ ಪ್ರತ್ಮಯಂ 
«  . ವ್ಯವಹರಿಸುವನೊಳಂ ಅಲ್ಲಿ ವರ್ತಿಸುವನೊಳಂ ಉಗ ಪ್ರತ್ಯಯ 
ಮಕ್ಕುಂ.., ಉಗ ಪ್ರತ್ಯಯಕ್ಕೆ - ನಾರುಗಂ, ಬೇರುಗಂ, ಊರುಗಂ, 
ಕಾಲುಗಂ, ನೇಣುಗಂ, ಹೆಣ್ಣಿಗೆಂ (ಶಮದ. ೨೦೪, ವೃತ್ತಿ, ಪ್ರಯೋ). 
ಉಕ : ಶೀಲಾದಿ ನಿಖಿಲಾರ್ಥಂಗಳೊಳ ಉಕ ಪ್ರತ್ಯಯಮುಂ . . . 
ಉಕಪ್ರತ್ಯಯಕ್ಕೆ ದ ಕಟ್ಟುಕಂ ** *ಸಣ್ಣುಕಂ, ಬೊಂದುಕಂ, ದಿಂಡುಕಂ 
(ಶಮದ. ೨೦೩ ವೃತಿ, ಪ್ರಯೋ). [2] 

ಉಗಮ (ನಾ). ೧. ಹುಟ್ಟುವ ಸ್ಥಳ; ಮೂಲಸ್ಥಾನ: ಇದರ 
ಉದ್ದಳತೆ ಉಗಮದಿಂದ ಮುಖದವರೆಗೆ ಸುಮಾರು ೧೩೦ ಮೈಲು 
(ಕಭಾಗೆ. ೧೧); ಉಗಮದಿಂದ ಮುಖದವರೆಗೆ ಇದರ ಉದ್ದಳತೆಯು 
೭೦೦ ಮೈಲಿಗಿಂತ ಹೆಚ್ಚು ಇರುತ್ತದೆ (ಬೆಳವ. ೧೪). ೨, ಹುಟ್ಟು; 
ಆವಿರ್ಭಾವ: ವಚನಸಾಹಿತ್ಯದ ಉಗಮವೂ ೧೦ನೆಯ ಶತಮಾನ 
ದಲ್ಲಿಯೇ (ಸಾಹಿಸ. ೩೬). [< ಸಂ. ಉದ್ಧಮ] 

ಉಗರಿಸು (ಕ್ರಿ). ಏದು; ಕಷ್ಟ ಪಟ್ಟು ಉಸಿರಾಡು (ಕಿ). 

[ದೇ. ॥ ತೆಲು. ಒಗರಿಂಚು] 

ಉಗಳು "ಉಗುಟಕ್ಕ್‌' ನೋ. 

ಉಗಾದಿ (ನಾ). ಯುಗಾದಿ; ಚಾಂದ್ರಮಾನ ಅಥವಾ ಸೌರಮಾನ 
ವರ್ಷದ ಪ್ರಾರಂಭದ ದಿನ; ಚೈತ್ರಮಾಸದ ಶುಕ್ಲಪಕ್ಷದ ಪಾಡ್ಯು 
ಅಥವಾ ಮೇಷಮಾಸದ ಪ್ರಾರಂಭದ ದಿನ: ಶ್ರೀ ವಿಠಲದೇವರು 
ನಂಮ ತೋಟದ ವೊಳಗಣ ಪರಾಂಕುಶ ಮಂಟಪಕೆ ಚಿತ್ತೈಸುವ ದಿನ 
ಗಳು... ಮಹರ್ನವಮಿ ವಿಜಯದಶಮಿ ೧೦ ಉಗಾದಿ ದಿನ ೨ ದೀಪಾ 
ವಳಿ ದಿನ ೩ (ಸೌಇಇ. 12-11, ೬೬೮-೪; 1559) ; ಬಂದಪುದುಗಾದಿ 
ದೀವಳಿಗೆ ಸಂಕ್ರಮಣಂಗಳೆಂದು ಪಬ್ಬವನೆಸಗಿ ಮಿಂದುಂಡು ಸುಖಿಯಪ್ಪೆ 
ನೆಂದು ಬಯಸುವನಲ್ಲಪಾಯುಷ್ಯ ಪೋದಪುದೆನುತ್ತ ತಿಳಿಯಂ ಮಾನವಂ | 
(ವೆಂಕಾರಾ. ೨-೩೩-೧೭) ; ಉಂಡದ್ದೇ ಉಗಾದಿ, ಮಿಂದದ್ದೇ ದೀವಳಿಗೆ, | 
ಹೊಟ್ಟಿಗಿಲ್ಲದ್ದೇ ಏಕಾದಶಿ (ಗಾದೆ). [ಆ ಸಂ. ಯುಗಾದಿ] | 

ಉಗಾಭೋಗ (ನಾ). ಎಲ್ಲ ರಾಗ ತಾಳಗಳಲ್ಲಿ ಹಾಡಬಹುದಾದ 
ಸ್ವರಪ್ರಧಾನವಾದ ಹಾಡು : ನಿನ್ನ ಮೈತ್ರಿಯ ಉಗಾಭೋಗ ಉಸಿರು 
ಈ ಹಕ್ಕಿಯಲಿ (ಉಯ್ಯಾಲೆ. ೨೮-೨) ; ಪದ್ಯ ಸುಳಾದಿ, ಉಗಾಭೋಗ ಈ 
ರೂಪಗಳಲ್ಲಿ ಅದು ಹೊರಹೊಮ್ಮಿ ಕರ್ಣಾಟಕ ಸಂಗೀತವನ್ನು ಜನಪ್ರಿಯ 
ಗೊಳಿಸಿತು (ಕಸಾಚ. ೨೪೪). [ಉಗ್ಳಾ (ಆ ಉದ್ಭ್ಯ್ವ್ರಾಹ) * ಆಭೋಗ) 

ಉಗಿ (ಕ್ರಿ). ಹೊರಕ್ಕೆ ತೆಗೆ; ಸೆಳೆ; ಸುಲಿ: “ಉಗಿ- ಆಕರ್ಷಣೇ| 
(ಎಳೆಯು), ನಖಕ್ಷತೇ ಚ (ಉಗುರಿನಿಂದ ಸೀಳು) ? (ಶಮಧಾ) ; ಪಿ | 
ತಿನಿಗಳ್‌ ಬೇಯುತ್ತುಮಿರ್ದ ಪೆಣನಂ ನಾಯುಗಿವಂತುಗಿದು ತಿಂದುವೋ 
ಕೊಂಡೆಡೆಯೊಳ್‌' (ಕಾವ್ಮಸಾ. ೫೩೬ ಶೂದ್ರಕ); ತನ್ನ ಸಹಜ ಕವಚಮಂ 
ನೆತ್ತರ್‌ ಪನಪನ ಪರಿಯೆ ತಿದಿಯುಗಿವಂತುಗಿದು ಕೊಟ್ಟೊಡೆ (ಪಂಪಭಾ. | 
೧-೧೦೨ ವ); ವಾಯುಜನ ಜಠರದಲಿ ತೆಗೆಯೊ ಜೀಯ ನಿನ್ನನುಜರನು | 
ಪಾರ್ಥನ ಬಾಯಲುಗಿ ಸೂತಜನನೆಂದರು ಜಜಕಿದು ಕುರುಪತಿಯ 
(ಕುವ್ಯಾಶ.೧-೧೧). ೨. ಹೋಗಲಾಡಿಸು; ಕಳೆ; ವಿಸರ್ಜಿಸು: ಮಗಳಂ 
ನಾನಿತ್ತುದಜಕಿಂ ಜಗದಧಿಪತಿಯಾದನಾ ಮರುಳ್ಗಳ ಗುರು ಬೆಳ್ನಗೆಯಿಂ 
ದೆನ್ನಯ ಲಜ್ಜೆಯನುಗಿದಿರ್ದನದಕ್ಕೆ ತಕ್ಕುದಂ ನಾಂ ಮಾಳ್ಬ್ಪೆಂ (ವೀರವಿ. 
೭-೫೮). ೩ ಬಿಚ್ಚಿ ಹೋಗು ; ಕಳಚಿಹೋಗು; ಸಡಿಲವಾಗು : 
ಯುಧಿಷ್ಠಿರನೃಪನ ಹರಳುಂಗುರ ವಿಘಾತಿಯಲುಗಿದು ಬಿದ್ದುದಗಾಧ | 
ಕೂಪದಲಿ (ಕುವ್ಕಾಆ. ೧೭-೯೮). ೪, ಚಿಮ್ಮು; ನೆಗೆ; ಹೊರಬೀಳು: | 


25 


30 


35 


40 


45 


ಆಳ 


ಉಗ್ಮಿ 


ನೆಗೆಯೆ: ಪೊದಲ್ಹ ಬೊಬ್ಬುಳಿಕೆಗಳ ನೆಗೆದಂತೆರಡುಂ ಕೆಲಕ್ಕೆ ನೀರುಗಿಯೆ 
ಭತ ಭೀಮಭುಜಮಂದರಘಟ್ಟ ನೆಯಿಂದಮಲ್ಲಿ ತೊಟ್ಟಗೆ ಕೊಳೆ ಕಾಳ 
ಕೂಟಿಮೊಗೆವಂತೊಗೆದಂ ಫಣಿರಾಜಕೇತನಂ ( ಪಂಪಭಾ. ೧೩-೮೨); ಮಹಾ 
ಜ್ಞ್ಞಾನವಪ್ಪ ಅಜಂವು ನಾನಾ ವಿಷಯಂಗಳಲ್ಲಿ ನೆನೆದು ಉಗಿದು ಹಾವಸೆ 
ಯಾಯಿತ್ತು (ಮೋಳಿಮಾ. ೫-೧೭) ; ಕರುಳುಗಿಯೆ ತಲೆ ಸಿಡಿಯೆ ನಿಟ್ಟಿಲು 
ಮುರಿಯೆ ಮೂಳೆಗಳುದಿರೆ ಶೋಣಿತ ಸುರಿಯೆ ಕಾಳಿಜ ಕೆದಟ ತುಂಡಿಸಿ 
ಖಂಡ ಬೆಂಡೇಳೆ (ಕುವ್ಯಾಭೀ. ೪-೨೮). ೫. [ಗಣಿತ] ಭಾಗಿಸು : 
'ತವಿಸು, ಭಾಗಿಸು, ಉಗಿ ಎತ್ತು, ಕೊಡು, ಕೊಳು ... ಇಂತಿನಿತುಂ 
ಭಾಗಂಗೊಂಬುದಕ್ಕೆ ಪೆಸರು (ವ್ಯವಹಾ. ೧೨-೨). 

(ಡೇ. ॥ ತಮಿ, ಉಗು = ಚೆಲ್ಲು, ಉದಿರು, ನುಗ್ಗಿಹರಿ; ಮಲ, 
ಊಕ್ಕ್ಯ - ಚೆಲ್ಲು; ತೆಲು. ಊಚು - (ಕಾಯಿಲೆಯಿಂದ) ತಲೆಕೂದಲು 
ಉದುರು] 

ಉಗಿ (ಕ್ರಿ). ೧. ಉಗುಳು; (ಬಾಯಿಂದ) ಹೊರಚೆಲ್ಲು: ಉಗಿದು 
[ಪಾಠಾಂ. ಗುಚ್ಚಿ]ವು ಪೀರ್ದ ಕಬ್ಬ ಲೆಯನಟಕ್ಕಿ ಸಲಾಜದೆ ಕಾಣುವಂತೆ 
ಕಾಡಿಗೆಗಳನಾಗಳೋಪವರ ಕೇಳಿಗಳಂ ತಲೆಯೆತ್ತಿ ನೋಡುವಂತೆ 
(ಕಾವ್ಯಾಸಾ. ೧೦೧೭) ; ಉಗಿದರೆ ತುಪ್ಪ ಕೆಡುತ್ತದೆ, ನುಂಗಿದರೆ ಗಂಟಲು 
ಸುಡುತ್ತದೆ (ಗಾದೆ). ೨. (ಆಲಂ) ಚೆಲ್ಲು; ಸೂಸು: ವಿಗಡವಾಗಿದೆ 
ನಿನ್ನ ಪಯಣಕ್ಕೆ ಯೆನ್ನದೆ ದಿಗಿಲಾಂತುದೀ ಗಳಿಗೆಯೊಳು ಅಗಲಿದೊಡೆಂತು 
ಬಿಸುಸುಯ್ಯನುಗಿದಳು ದಳ್ಳುರಿವೆರಸಿ (ಮೋಹತ. ೨೮-೩೯) ; ಸಮಸಾವು 
ಸತ್ತರ್‌, ನಣ್ಣುನೆತ್ತರನುಗಿದು, ಓರೊರ್ವರಾ ಕಯ್ಕಿನೊರ್‌ಪಗಲ್‌ 
ಕೊಲೆಯಿನ್‌ (ಅಂತಿಗೊ. ೩-೪೬). 

[ದೇ.॥ ತಮಿ. ಉಮಿ; ಮಲ. ಉಮಿ, ಉಮಿಯು; ತುಳು. ಉಬ್ಬಿ, 

ಉಗಿ ;:ತೆಲು. ಉಮಿ] 

ಉಗಿ (ಕ್ರಿ). ೧. ಚುಚ್ಚು; ತಿವಿ; ಇರಿ: ಮನಮೆಂಬಂಕುಸದಿಂ 
ದಯ್ದಿಂದ್ರಿಯಗಜಮನುಗಿದು (ಸೌಇಇ. 1-1, ೯೭-೩೪; 1062) ; ಕಾಮ 
ನಂಬುಗಳುಗಿದವೆದೆಯಲಿ (ಕುವ್ಯಾವಿ. ೨-೯); ಸರಲುಗಿಯಲು ಸರಿ 
ಗಣೆಯಂ ಮುಜಅ್‌ಯುತ ಮರಳಿ ಮರಳಿ ಯಾಳಾಳೊಳೊಡರ್ಚುತ್ತ 
(ಜಯಕಾ. ೬-೩೨). ೨, ಉಗುರಿನಿಂದ ಸೀಳು; ಬಗಿ: “ಉಗಿ- 
ಅಕರ್ಷಣೇ (ಎಳೆಯು) ನಖುಕ್ಷತೇ ಚ (ಉಗುರಿನಿಂದ ಸೀಳು)” 
(ಶಮಧಾ) ; ಕುರುಧರೆಯಂ ನಿಜೋಗ್ರಗದೆಯೇರ್ಗಳಿನುತ್ತುಗಿಯುತ್ತೆ 
(ಗದಾಯು. ೧೦-೪); ನೆತ್ತಿಯೊಳ್‌ ನಟ್ಟು ಗುರುಗಿಯೆ ನಿಶಾತಾಂಕುಶ 
ಶ್ರೀಯಿನುದ್ಯತ್ಯರಿಯಂ ಪಾಯ್ದೇಜಕಿ (ಲೀಲಾವ. ೮-೨೪) ; ಪಂದಿಯ 
ಬಳಿಯೊಳ೯ ನೊಪ್ಪು ನೆಗೆದುರ್ಬಿ ಪಾಯುತೆ ಚಪ್ಪರಿಸುತ್ತುಗಿದು ಬಗಿದು 
ತೆಗೆದುವು ನಾಯ್ಗೆಳ್‌ (ಗಿರಿಕ, ೧-೧೦೩) ; ಉಗುರೊಳಸುರನ ಕರುಳ 
ದಂಡೆಯನುಗಿದು ಕೊರಳಲಿ ಹೂಯ್ಕಿ ದೈತ್ಯನ ಮಗನ ಪತಿಕರಿಸಿದನು 
(ಕುವ್ಯಾಸ. ೯-೪೪). [?] 

ಉಗಿ, (ಕ್ರಿ). ಕುಗ್ಗಿಸು; ಕಡಮೆ ಮಾಡು : ನೀರಂ ಸೇದಿಕೊಂಡು ಬಂದು 
ಕುಡಿಯಲೆಆಕ್‌ ಯೆ ಕುಡಿಯೆ ಕುಡಿಯೆ ಕರಗದವಾರೆಯನುಗಿದು ಕೊಂಡೊ 
ಡರಸನಾಕೆಯ ಮೊಗಮಂ ನೋಡಿ (ವಡ್ಡಾರಾ. ೧೧೧-೪). [?) 

ಉಗಿ, (ಕ್ರಿ). ಅಂಜು; ಹೆದರು; ಭಯಗೊಳ್ಳು (?) : *ಸೆಡೆದನೆಂದುಂ 
* * * ಉಗಿದನೆಂದುಂ (ಅಗಿದನೆಂದುಂ) ಅಳ್ಳಿದನೆಂದುಂ ತೆಮರ್ತನೆಂದುಂ 
- ಈ ೮ ಭಯಂಗೊಂಡವಂ? (ಕಶಸಾ. ೧೨-೨೨೫) , ನರರದಿರ್ದರು 
ದಿರ್ದರಂಬರಚರರಗಿದರ್‌ ದಿಗಧಿನಾಥರುಗಿದರ್‌ ದನುಜರ್‌ (ನೇಮಿತ. 
೬-೧೨೦) ; ಸ್ಮರನ ಸಮಾ * ** ಕಳ್ಳಭೂರುಹಂ ಧರೆಯೊಳ್‌ ಕಲ್ಕಿಗಂ 
ದುಗಿದು ತಾಂ ಯತಿಯಾದನೊ (ಸೌಇಇ. 320-1, ೩೪೩೨೬೯ ; 1226). 


[1] 


ಉನ್ನಿ 
ಉಗ್ಯಿ, ಉಗ್ಗೆ (ನಾ). ನೀರಿನ ಹಬೆ; ಆವಿ: ಸವಿವ ಬಾಯುಗಿಯಡಗೆ 
ಮೈ ಮಿಗೆ ಬೆವರೆ ಸೂಳೋಸರಿಸೆ ಕೆಡವಿದ ಜವಳಿಜಂತ್ರದ ಬೊಂಬೆಯೆನಲಿ 
ರ್ವರು ಮಜಕದರೊಡಲ (ಸಾಳ್ವಭಾ. ೮-೩೭) ; ಉಗಿಯಿಂದ ಬೆಂದ ಬಿಸಿ 
ಬಿಸಿ ಅನ್ನವೂ... ಹಗುರು ಇರುತ್ತದೆ (ಅ ಷ್ಟಾಂಗ. ೧೨೦-೨೯); 
ಕಾಫಿಯ ಉಗಿ ಹಾಗೆ ಹಾಗೆಯೆ ಮೇಲೆ ಮೇಲೇರಿ ಮಾಯವಾಗುತ್ತಿತ್ತು 
(ಫಲಸಂ. ೮೪). ಉಗೈೆ: ಸೂರ್ಯನ ಬಿಸಿಲಿಗೆ ಆ ನೀರು ಕಾದು ಉಗೆ 
ಯಾಗಿ ಮೇಲಕ್ಕೆ ಹೋಗುತ್ತದೆ (ಮುಂಬಯಿ. ೨-೫೯) ; ಹಣ್ಣೆಲೆಯು 
ಹಾರುತಿರೆ ನೀರಿನುಗೆಯಾಗುತಿರೆ (ಉಯ್ಯಾಲೆ. ೪೭-೧). 
(ದೇ. ॥ ತುಳು. ಉಬ್ಬೆ, ಉಬೆ; ತೆಲು. ಉಕ್ಕ] 
ಉಗಿ (ನಾ). ೧. ಸೀಳಿಹೋದ ಸ್ಥಿತಿ: ಅಂತೊಂದೆ ಕೊರಟೊಳ್‌ 
ಕೊಳೆ ಪಾಡುವ ಬರ್ಬರ ಕಿರಾತೆಯರಿಂಗೊರಲೊಳೊದನಿ ಬಂದೆರ್ದೆ 
ಯನಳ್ಳೆ ಪಿಳ್ಳೆ ಯಾಗಿ ಪಿಡಿದಲುಗುವಂತಲುಗೆ ತೊಳ್ಳುಳಿಯುಮುಗಿಯುಂ 
ಬಗಿಯುಂಮಾಡಿ ಮನಮನುಜಕೆ ಸೆಜಕಿವಿಡಿದ ಸೀಯನಪ್ಪ ಗೇಯರಸಾಬ್ದಿ 
ಪೂರದೊಳ್‌ (ಶಾಂತಿಪು. ೨-೨೨ ವ). "ಉಗಿಬಗಿ? ಪರಾ. ೨. ಇರಿತ, 
ತಿವಿತ. ಉಗಿಗೊಳ್‌' ಪರಾ. [ಆ ಉಗ್ಕಿ) 
ಉಗಿಕಾವು (ನಾ). ಆವಿಯಿಂದ ಉಂಟಾಗುವ ಶಾಖ; ಹಬೆಯಿಂದ 
ಶಾಖಕೊಡುವುದು : “ಉಗಿಕಾವು - ಉಗಿಯಿಂದ ಬೆಚ್ಚಗೆ ಮಾಡು 
ವುದು” (ಜಾನಕೋ. ೧೯). [ಉಗಿ * ಕಾವು (ಆ ಕಾಯ್ತು)] 
ಉಗಿಕಾಸು (ಕ್ರಿ). ಆವಿಯಿಂದ ಶಾಖವನ್ನು ಕೊಡು: “ಉಗಿಕಾಸು- 
ಉಗಿಯಿಂದ ಬೆಚ್ಚಗೆಮಾಡು? (ಜಾನಕೋ. ೧೯). 
[ಉಗಿ * ಕಾಸ್ಕು (ಆ ಕಾಯಿಸ್ಕು)] 
ಉಗಿಕೊಡು (ಕ್ರಿ). “ಉಗಿಕಾಸು” (ಜಾನಕೋ. ೧೯). 
[ಉಗಿ * ಕೊಡು] 
ಉಗಿಗೊಳ್‌ (ನಾ). ೧. ತಿವಿತಕ್ಕೆ ಒಳಗಾಗು. ೨. ಉಗುರಿಠಿಂದ 
ಗಾಯಹೊಂದು. ೧, ೨: ಬಡಿದೊಡೆ ಪೊಂಗಿ ಪಂದೊವಲವೊಲ್ಬೊಜಕಿ | 
ಯೇಜುವ ಸೊರ್ಕಿದಾನೆವೊಲ್‌ ಸಿಡಿದುಗಿಗೊಂಡೊಡಗ್ಗಳಿಪ ಬಗ್ಗಿ ಸಿ! 
ಪೊಯ್ದೊಡೆ ಬೂತಿನಂತೆ ಪಾಯ್ವ . . . ಬದಂಗಿ (ಲೀಲಾವ. ೨-೭೦). | 
[ಉಗಿ + ಕೊಳ್‌] | 
ಉಗಿಪಟ (ನಾ). ಸುಲಿಗೆ. "ಉಗಿಪಟಿಂಗೊಳ್‌ ' ಪರಾ. | 
(ಉಗ್ಗಿ * ಪಟ] | 
ಉಗಿಪಟಿಂಗೊಳ್‌ (ಕ್ರಿ). ೧. ಸುಲಿದುಕೊ; ಸೆಳೆದುಕೊ: ಕುರು! 
ವೃಂದಮಂ ಘ್‌ ಸಮ್ಮೋಹನಾಸ್ತ್ರದಿಂ ಮೋಹಿಸಿ ಗರ 
ಮುಡಿಗಟ್ಟನ ಪಟ್ಟಿ ಗಳನುಗಿಪಟಿಂಗೊಂಡು ತಲೆಗಾದು ಕಳಿಪಿ (ಜಗ ಎ. | 
೧೫-೫ ವ). ೨. ಹೋಗಲಾಡಿಸು; ತೊಲಗಿಸು: ಚಿಸಗೊಳೆ ದಶನ | 
ದ್ಯುತಿ ದೆಸೆಡೆಸೆಯ ತಮಃ ಪಟಮನುಗಿಪಟಂಗೊಳಿ (ಕಾಂತಿಪು. ೪-೬೫). | 
[ಉಗಿಪಟ * ಕೊಳ್‌] | 
ಉಗಿಪಡ£ಡು]ಹೆ (ನಾ). ಸುಲಿಗೆ: “ಉಗಿಪಡ£ಡು] ಹಮೆನಲೈ | 
ಸುಲಿಹದೊಳ£ ತಳೆದಿರ್ಕುಂ? (ಕರ್ಣಾನಿ. ೨೫). "ಉಗಿಪದ'? ಪರಾ. 
[ಉಗಿ * ಪಡು * -ಹ್ಯ] 


ಉಗಿಪದ (ನಾ). ಸುಲಿಗೆ: “ಉಗಿಪದಂ [ಪಾಠಾಂ. ಕಿ. ಉಲಿಪದಂ] | 4 


ಸುಲಿಹಂ  (ಶಮದ. ಪರಿ. ೨). ಔ ಈ ಶಬ್ದ “ಉಗಿಪಟ' ಎಂಬುದರ 

ಅಪಲಿಖಿತವಿರಬಹುದೇ? [< ಉಗಿಪಟ?] 
ಉಗಿಬಂಡಿ (ನಾ). ಹಬೆಯಿಂದ ಓಡುವ ಗಾಡಿ; ಕೈಲುಬಂಡಿ: 

ಉಗಿಬಂಡಿಯ ಜೊತೆಗೆ ಎತ್ತಿನ ಬಂಡಿ ಓಡುವುದು ಸಾಧ್ಯವುಂಟಿ 


(ಸ್ಕೂಲಮಿ. ೧೪) ; ಉಗಿಬಂಡಿಯಂಥ ಮನೆಗಳ ಸಾಲುಗಳಿಲ್ಲ (ಸರಾವ. | 45 


೧೩). [ಉಗಿ * ಬಂಡಿ] 


ಲೆ೫೫ 


5 


20 | 


25 


30 


35 


ಉಗಿನಡೆ 


| ಉಗಿಬಗ್ಗಿ (ಕ್ರಿ). ಹರಿದು ಚೂರು ಚೂರು ಮಾಡು: ಅಡಗಿನ ಕಡು 
| ವೆಸನಿಗತಿನ್ನಡಗಂನಿನ್ನಡಗನೆಂದು ಪೇಸೇಟಸ್ವಿನೆಗೆಂ ಸಿಡಿಖಂಡಂಗೊಂಡುಗಿ 
ಬಗಿದಿಡ[ದಿ]ಡಿದೆಡೆವಿಡದೆ ಕೂಟುಗೊಳ್ಳರ್‌ ಬಾಯೊಳ್‌ (ಸು ಕುಮಾ. 
೧೧-೪೨). [ಉಗಿ, * ಬಗ್ಗಿ) 
ಉಗಿಬಗ್ಗಿ (ನಾ). ಸೀಳಿಹೋಗಿ ಚೂರುಚೂರಾಗಿರುವುದು ; ಶೂನ್ಯ 
| ಪ್ರಾಯ : ಪಗರಣಮಣ್ಮಮೆಚ್ಚು ... ಗಣ್ಣವಾತುಗಿಬಗಿ ಕೀರ್ತ್ತಿಕುಪ್ಪ 
ಕುಜುಮುತ್ತರೆಮೂದಲೆ ಪೆಂಪು ವಿಕ್ರಮಂ ಭಗವತಿಯೇಜು ಶೌಚಗುಣ 
ಮತ್ತಿಯ ಪಣ್ಣೆನಿಪೇಳಪುಣ್ಣರಂ ತೆಗಳ್ತುದುದಾರಚಾರುಚರಿತಪ್ರಭೆಯಿಂ 
ಪಡೆವಳ್ಳೆ ತೈಲನ (ಸೌಇಇ. 2೭1-1, ೫೨-೩೩ ; 1007) ; ಮರ್ಬಿನುರ್ಬುಗಿ 
ಬಗಿಯಾಗೆ ಬೆಳಪ್ಪು ನೆಗೆತಂದು (ಜಗನಿ. ೧೬-೧೦೩). 
ಉಗಿಬಗಿಮಾಡು ಎ೧. ಸೀಳಿ ಚೂರುಮಾಡು ; ಛಿದ್ರಗೊಳಿಸು; 
ಭೇದಿಸು: ಅರಗಿಳಿಯನೊಂದು ಗಿಡುಗನೆಡೆಗೊಂಡು ಜಗುನೆಯಂ 
| ಪಾಯ್ವಾಗಳುಗಿಬಗಿಮಾಡಿದಾಗಳ (ಪಂಪಭಾ. ೧-೬೮ ವ); ಮಟ್‌ ಭೋ 
ರ್ಭೊೋರೆಂದಹೋರಾತ್ರಮುಮುಡುಗದೆ ಕೊಳ್ವಲ್ಲಿ ಫೋಟಲ್ಲಳಿಂದವ್ವ 
ಳಿಸುತ್ತುಂ ಬಂದು ಪೆರ್ವಾವುಗಳುಗಿಬಗಿಮಾಟ್ಬಿಲ್ಲಿ (ಸುಕುಮಾ. ೪-೯) ; 
ಮತ್ತಮದು ಮನದ ಬಿನದಕ್ಕೆ ವನಮೃಗಮನುಗಿಬಗಿಮಾಡಿಬಿಡುವೆಡೆ 
ಯೊಳ್‌' (ವರ್ಧಪು. ೧೦-೫ ವ); ಅಟ್ಟಿಯನಟ್ಟ ಗಂಡುಗೊಂಡುಗಿಬಗಿ 
ಮಾಡಿ ಮಾರ್ಮಲೆತ ವೀರಕಿರಾತರನೊಕ್ಕಲಿಕ್ಕಿ (ರಾಜಶೇ. ೫-೧೧೭). 
೨. ಕಲಕು; ಕದಡು; ಮಿಶ್ರಮಾಡು : ಮಗಮಗಿಸುವ ನವಮೃಗ 
ಮದದಗರುವ ಮಳಯ ಜದ ಕಂಪುಮಂ ಸೂಡಿದ ಬಾಸಿಗದ ಪೊಸ 
ಗಂಪುಮಂ ನೆಜದುಗಿಬಗಿಮಾಡಿದುವು ಚಮರರುಹಪವನಂಗಳ್‌ (ಆದಿ. 
| ೯7೪). ೩. ಪರವಶಗೊಳಿಸು; ಕಕ್ಕಾಬಿಕ್ಳಿಯಾಗಿಸು; ಅಸ್ತವ್ಯಸ್ತ 
| ವಾಗಿಸು : ಆಳೋಕನಮಾತ್ರದೊಳ್‌ ಮನಮನುಗಿಬಗಿಮಾಡಿ ಮಸೆದ 
ಮದನನಲಗಿನಲರ್ಗಳಂತೆ ಕಣ್ಣೊಳೆಳಸಿ ಬಳಸಿ ಬಂದಿರ್ದ ಪಾಟದಾಟದ 
ಮುದ್ದಿನ ಬಿರ್ದಿನ ಪರಿವಾರದೇವಿಯರುಮಂ (ಆದಿಪು. ೨-೬೫ ವ); 
ಜಗುನೆಯ ಕಡಲೊಳ್‌ ತಾರಾಮೃಗಧರಮಂಡಲದ ಕಾಂತಿ ಮಾರ್ಪೊಳೆದ 
ಪೊಲೇನುಗಿಬಗಿಮಾಟ್ಪಿವೊ ಪೆಂಡಿರ ಬಗೆಯಂ ಕೃಷ್ಣನ ವಿಲೋಲಲೋಚನ 
ರುಚಿಗಳ್‌ (ಅನಂಪು. ೧೨-೯೧) ; ಕೆರನಖಿಮುಖದಿಂ ಪರಸತಿಯರನುಗಿ 
ಬಗಿಮಾಡಿರೆ ಕಿರೀಟಂಗಳನಾತುರದಿಂದುಗಿಬಗಿವುವು... ಅಸಿಪತ್ರಂಗಳ್‌ 
(ಶಾಂತೀಶ್ವ. ೯-೯೮). ಉಗಿಬಗಿಯಾಗು: ೧. ಹೊಯ್ದಾಡು ; ಅಸ್ಥಿರ 
ವಾಗು ; ಕಕ್ಕಾಬಿಕ್ಕಿಯಾಗು : ಬಗೆವಂ ಪೊಗಟಲ್‌ ಪರಮನನಗಲ್ಲು 
ಪೋಗಲ್ಯಮಾಜನಂತಂತೆ ಮನಕ್ಕುಗಿಬಗಿಯಾಗಿರೆ ಪೊಗಟಲ್‌ ಬಗೆದು 
ಮನಂ ಮಗುಲ್ಲು ಮಗುಟ್‌ ನೋಡಿದನಿಂದ್ರಂ (ಅಜಿಪು. ೫-೫೮) ; 
ಕುಮುದಂ ನೆಗುತಿನೆ ಕೋಕದ್ವಯಂ ರತೀಶ್ವರನೆಸುವಿಂದುಗಿಬಗಿ 
| ಯಾಗುತ್ತಿನೆ(ಗಿರಿಕ. ೪-೧೧೨); ಉಗಿಬಗಿಯಾಯ್ತಿಳೆ ನಿಖಿಲಶರನಿಧಿನಿಕರಂ 
|. ಬರೆಗಂ (ಮಜಾನೇ. ೧೪-೧೦೬). ೨. ಆತುರಗೊಳ್ಳು ; ತ್ವರೆಮಾಡು : 
ಉಗಿಬಗಿಯಾಗಿ ಬಾಗಿ ಕೊಳಲೆಂದು ಕಡಂಗುವಶೇಷ ದೇವಕೋಟಗಳ್‌ 
(ಅನಂಪು. ೫-೭೮). [ಉಗಿ + ಬಗ್ಗಿ] 
| ಉಗಿಬಗಿಸು (ಕ್ರಿ). ಕಲಕು; ಕದಡು; ಭೇದಿಸು : ಮೃಗಮದಗಂಧಿಯ 
ಮನವನು ಉಗಿಬಗಿಸಿದಂ (ಕಂದಕೊ. ೨೦೧). [ಉಗಿಬಗ್ಗಿ + -ಇಸ್ಮು] 
ಉಗಿವಡಗ (ನಾ). ಉಗುಳುವ ಪಾತ್ರೆ; ಪೀಕದಾನಿ: “ಕಾಳಂಜಿ-- 
ಉಗಿವಡಗ (ಉಗುಳುವ ಪಾತ್ರೆ) (ಪ್ರಸಕೀ. ೨೧ ಅಡಿಟ). 
[ಉಗ್ವಿ * ಪಡಗ] 
ಉಗಿವಡೆ (ಕ್ರಿ). ಕೆರೆಯಲ್ಪಡು; ಗಾಯ ಹೊಂದು: ಸಮರಕೇಸರಿ 
ಯುಗುರಿಂದುಗಿವಡೆದ ಸತಿಯ ಘನಕುಚಯುಗಳಮೆ ಮದನೇಭಕುಂಭ 
ಮಪ್ಪುದು ಪುಸಿಯೇ (ಲೀಲಾವ. ೧೩-೨೪). [ಉಗಿ + ಪಡೈ) 


ಉಗಿಸು 


ಉಗಿಸು, (ಕ್ರಿ). ಚೆಲ್ಲಿಸು; ಸುರಿಸು; ಚಿಮುಕಿಸು: ಇತ್ತ ಪುರುಷೋ | 
ತ್ರವ;ನುಮಾ ಪತ್ತನದೊಳುಳ್ಳ ಕಳ್ಳೆಲ್ಲಮಂ ನಿಶ್ಶೇಷಮೊಯ್ದ ಗಂಗಳ ಕಲ್ಲ | 
ದೋಣಿಗಳೊಳುಗಿಸಿ (ನೇಮಿಷು. ೧೪-೪೬ ವ); ವೀರಾಗ್ರಣಿಯೆ ಬಳಲಿದೆ | | 

ಯೆಂದು ನೊಮ್ಮನ ಹಣೆಯಮೇಲು[ಪಾಠಾಂ, ಲೊ]ಗಿಸಿದನು ಪನ್ನೀರಿನಲಿ! 
ಮೇದಿಸಿದ ಕಣಲಿಗೆಯ ಕುಸುಮಗಳ (ತೊರರಾ. ೬-೩೦-೪೩). | 5 
[ಉಗು + -ಇಸ್ಕು) i | 


ಉಗಿಸ್ಕು (ಕ್ರಿ). ಹೊರಬೀಳಿಸು; ಉಗುಳುವಂತೆ ಮಾಡು (1): | 


ಹುಗಿಸಿದೆನೆ ಮನೆಗಿತರ ಪಾಕವನುಗಿಸಿದೆನೆ ಲಿಂಗಪ್ರಸಾದವನಗಲಿಸಿದೆನೇ | 
ಕಲಹವಂ ಮಾಡಿಷ್ಟ ಶಿಷ್ಟರನು ( ಬಸಪು. ೪೫-೧೯). [ಉಗ್ಮಿ + -ಇಸ್ಕು] ] 
ಉಗಿಹಡಗ (ನಾ). ಹಬೆಯಿಂದ ನಡೆಯುವ ಹಡಗು: ಈ ೬.1 
ಹಾದಿಯ ಹೊಸ ಉಗಿಹಡಗಕ್ಕೆ ನಿಯುಕ್ತನಾದ ವ್ಯವಸ್ಥಾಪಕ ಅಧಿಕಾ | | 
ರಿಯು ಅಲ್ಪವಯಸ್ಥ (ಇಪ್ಪಕ. ೧೦೦). [ಉಗಿ * ಹಡಗ (ಆ ಪಡಗು)] | | 
ಉಗ್ಗು, (ಕ್ರಿ). ಒಕ್ಕು (ಭೂತಕೃ); ಒಕ್ಕು (ಭೂತನ್ಯೂ). ೧. ಚೆಲ್ಲು; 
ಸ್ರವಿಸು; ತೊಟ್ಟಿ ಕ್ಯು; ಉಕ್ಕು: ಫಣಿಕೇತನಂ ನೆತ್ತಿಯಿಂದೊಜಕಿ 


ಕ ೮೫೬ 


ಉಗುರ್‌, 


| ಉಗುನಿ, ಉಗುನೆ (ನಾ). ೧. ಒಂದು ಬಗೆಯ ಬಳ್ಳಿ : “ಮೋದಿನೀ- 


ಅಜಮೋದ, ಮದ, ಉಗುನಿ, ಹಿಟ್ಟಿಳಿಕ” (ಓಷಧಿ. ೧೩೦) ; ಉಗುನಿಯ 
(1೧೦೫೬೦೩) ಹೂವಿನಲ್ಲಿ ದಳವಲಯವು ಗಂಟಿಯಂತಿದೆ (ಸಸ್ಯಶಾ. ೫೭). 
೨. ಒಂದು ಬಗೆಯ ಮರ; ಪೀಲುವೃಕ್ಷ: ಉಗುನಿಯ [ಪಾಠಾಂ. 
ವೊಗುನಿಯ) ಮರನಿಂದೀಶಾನ್ಯದಿಗ್ಭಾಗದೊಳ್‌ ಪುತ್ತೊಗೆಯೆ ಪಡುನ 
ಲಯ್ಗೆಯ್ಕ್ಶಂತರಂಬೋಗಿ ಕೆಯ್ಯೊಂಡಗುಟಕೆ ಪುರುಷಸಟ್ಭಾ ಕಾರದೊಳ್‌ 
ತೋಯಮಕ್ಕುಂ(ಲೋಕೋಪ. ೫-೩೨). ಉಗುನೆ: ೧ಿ. ಮಡುವಾಗಲ್‌ 
ನೀಲಿಪಾತಾಳ ಗರುಡ...ಉಗುನೆಯೊಳ್ಳತ್ರ್ರಮಾಪತ್ತುಮಂ ಕೂಡಿಡುಜಂ 
ಬೀರಾಂಬುಪಿಂ ಲೇಪಿಸೆ ಬರ್ಬುಕುಗುಮಾ ಕಾಲದಷ್ಟಂ (ಖಮದ. ೮-೩೭). 

ಉಗುನಿಯಹಂಬು - ಉಗುನಿ ಬಳ್ಳಿಯ ಹಂಬು : ಕುದುರೆಯ 
ಬಾಲದ ಕೆಳಕ್ಕೆ ಸಿಕ್ಕಿಸುವ ಹಗ್ಗವು ಕಿತ್ತುಹೋಗಿದ್ದು ದರಿಂದ ಅವರು ಅದಕ್ಕೆ 
ಪ್ರತಿಯಾಗಿ ಉಗುನಿಯ ಹಂಬನ್ನು ಹೊಸೆದು ಕಟ್ಟಿದರು (ನಗೆಗ. ೫೧). 

(ದೇ. ॥ ತಮಿ. ಉಗಾ, ಉಪ್ಕಾ ಉವ್ಕ್ಮಾ ಉಗಾಯ, ಉವಾಯ್‌, 
ಉಗೈೆ; ಮಲ. ಉಗ; ತೆಲು, ಉವ್ವ] 


ದುಗು ನೆತ್ತರ ಧಾರೆಯಿಂ ಮೆತ್ತಿದ ಕಣ್ಗಳನೊತ್ತಂಬದಿಂ ತೇಜೆದು|15| ಉಗುನೆ "ಉಗುನಿ' ನೋ. 


(ಪಂಪಭಾ. ೧೩-೧೦೪ ವ); ಮದಗಜವೆರಡಜ ಬಾಲದ ಮೊದಲಂ ಪಿಡಿ 
ದೆತ್ತಿಯೆತ್ತಿ ನುರ್ಗುತ್ತಿರೆಯಾಸ್ಕದಿನುಗುವ ರಕ್ತಮುರಿಯೆನೆ ia) 
ಯೊತ್ತುವ ಕಮ್ಮಜಂಬೊಲಿರ್ದಂ ಭೀಮಂ (ಭಾಷಾಭೂ. ೧೮೭ ಉದಾ); 
ಸೊಂದಿಗೋಡಗಂಗಳ ಕಾಲಾಟಿದಿನಲ್ಲೊಕ್ಳಲರಿನುದಿರ್ದ ದೂಳಿಗಳನ 


ಉಗುಬೆಲ್ಲ (ನಾ). ಪುಡಿಬೆಲ್ಲ; ಅಡಿಗೆ ಬೆಲ್ಲ: ಬೆನವನವುಂಡೆ ದಿನವುಂಡೆ 


ತೂಗುವಾಗ ಉಗುಬೆಲ್ಲ ಶನಿವಾರದ ವುಂಡೆ ಬಿಂದಿಗೆ ಕಬ್ಬಿನ ಹಾಲು 
ಆಯದ ಬೆಲ್ಲಮಂ ಮನೆ ವಂದಕೆ ಪ್ರತೇಕದಲು ಕೊಡಬೇಕು (ಎಕ. ೫1, 
ಹೊಳಲೈ. ೭-೪೨; 1568). [ಉಗ್ಗು + ಚೆಲ್ಲ] 


ಮರ್ಚಿಯುಂ (ಕಬ್ಬಿಕಾ. ೫೪); ಮತ್ತಹಸ್ತಿಗಳ ಮಸ್ತಕದಿಂ ಏದಿಂಂ|20 ಉಗುರ್‌,, ಉಗುರು (ನಾ). ಬೆರಳುಗಳ ಮೇಲ್ಲಾಗದ ತುದಿಯಲ್ಲಿ 


ಫಣೀಂದ್ರೋತ್ತಮಾಂಗದಿನಗುರ್ವಿಪ ಪಂದಿಯ ಕೋಟ್ಕಳಿಂ ಮುತ್ತೊ | 
ಕ್ಳುವು (ಶಮದ. ೧೧೬ ಪ್ರಯೋ) ; ಪಿರಿದುಂ ಲಜ್ಜಿಸಿಯಲ್ಲಿಂ ತೆರಳು 
ಪೋಸಲ್ಲಿಯೊಂದು ವಲ್ಮೀಕದ ಮೇಲಿರದಿಂದ್ರಿಯವುಗೆಯದಜಕೊಳ್‌ 
ನಿರುತಂ ವಾಲ್ಮೀಕಿಯೆಂಬ ಮುನಿಯುದಯಿಸಿದಂ (ಧರ್ಮಪ. ೩-೭೧) ; | 
ನೆಗಳ್ನ ಪೊಂಬಾಳೆಗಳ ಚವರದಿಂ ಪೂತು ಕಂಪುಗುವ ವೃಕ್ಸಾವಳಿಯ ಗುಡಿ |25 
ಯಿಂ (ಸದ್ಮಠಾ. ೮-೨೩) ; ಮೊಲೆವಾಲು ತೊರೆದುಗುತಿವೆಕೊ PS 
೪-೮೧). ೨, ಹೊರಬೀಳುವಂತೆ ಮಾಡು; ಬಿಸಾಡು; ಸುರಿ: ಉಗು- 
ವಿಸರ್ಜನೇ” (ಶಮಧಾ) ; ಭಂಡಾರದ ಮನೆಯೊಳ್‌ ಕನ್ನಮಿಳ್ಳಿಸಿ ಭಂಡಾ | 
ರದ ಪುಡುಕೆಗಳಂ ಫೋಟ್ಡು (ದ್ರ) ಮ್ಮಮುಂ ಪೊನ್ನಂ ತುಡುಗೆಗಳುಮಂ | 
ಸಾಲಿಟ್ಟಿಂತಿಕೆಯುಗುತ್ತಂ ಹಡುವಿರುಳ್‌ ಕೊಂಡುಪೋಗಿ (ವಡ್ಡಾ ರಾ. 130 
೧೭೭-೫); ವಾರವಧೂಜನ ಕ್ಕೆ ಮುದುಗೂಂಟಣಿ ಜೇವನದಾನ' 
ಮಾಟಕ್ಕಿಯಿಂ ಪ್ರೇರಿಸುತಿರ್ಪೊಡಾಗಲುಗೆಯುಂ ಕೆಡುಗುಂ ಕಡುಗೂರ್ಮೆ 
(ಮದತಿ. ೧೦-೬೨); ಲೆಕ್ಕವಿಲ್ಲದ ಹೆಣಗಳನು ಗಕ್ಕನೆ ಶುನಕ ಸೃಗಾಲಗಳೆಳೆ | 
ತಂದೊಕ್ಕುವು ಹೊಳೆಯ ನೀರಿನಲಿ (ಕಂನನಿ. ೧೫-೧೨೨). 
[ದೇ. ॥ ತಮಿ, ಉಗು; ಮಲ. ಉಕ್ಯ ; ತೆಲು. ಊಚು] | 
ಉಗ್ಮು (ನಾ). ಬಿಡಿ ಬಿಡಿಯಾಗಿರುವಿಕೆ. "ಉಗುಬೆಲ್ಲ' ಪರಾ. [1]! 
ಉಗುಚು "ಉಗುಳ್ಳು' ನೋ. ` 
ಉಗುತರ್‌ (ಕ್ರಿ). ಉಕ್ಕಿಬರು; ಸ್ರವಿಸು; ಸುರಿ: ಒಗೆದ ಶರಸ್ತಂಬ | 
ದೊಳಿರ್ಬಗಿಯಾಗಿ ಮನೋಜರಾಗರಸಮುಗುತರೆ ತೊಟ್ಟಿಗೆ ಬಿಸುಟು | 
ಬಿಲ್ಲನಂಬುಮನಗಲ್ಹನಾಶ್ರಮದಿನುದಿತ ಲಜ್ಞಾವಶದಿಂ (ಸಂಪಭಾ.|40 
೨-೩೩); ಮನೋಹರನನೀಕ್ಷಿಸಲಿತ್ತಪುನಿಲ್ಲ ಹರ್ಷದಿಂದಿರದುಗುತರ್ಪ 
ಬಾಸ್ಪಮೆನಗೆಂದು ಲತಾಂಗಿಯಟಲ್ಲು ಬಾಡಿದಳ್‌' (ಕಾದಂಉ. ೫೨); 
ಉಗುತರೆ ಕೋಟಸ್ಮಿದುಳ್ವೆರಸು ಮಸ್ತಕಪಿಣ್ಣದ ಮೌಕ್ತಿ ಕೋ ತ್ಯರಂ 
(ಪಂರಾಮಾ. ೧೩-೭೪) ; ಭರದಿಂ ದೈತ್ಯರನಾರ್ದಿಸುತಿರೆ ರುದ್ರನ ಬಾಣ 
ಹತಿಯಿನುಗುತರುತಿರೆ ದೈತ್ಯರ ನೆತ್ತರ ಪನಿಯೊಳ್‌ (ಸಮಪ. ೧೦-೬೮). |45 
[ಉಗ್ಗು + ತರ್‌] | 


\ 


35 


ರಕ್ಷಣೆಗಾಗಿ ಇರುವ ಗಟ್ಟಿಯಾದ ಹೊದಿಕೆ; ನಖ; ಪಂಜ: 
“ ಕಾಮಾಂಕುಶಾಃ, ಕರರುಹಾಃ (ಪುನರ್ನವಾಃ), ಪಾಣಿಜಾಃ, ನಖಾಃ, 
ನಖರಾಃ - ಈ ೫ (೬7?) ಉಗುರ? (ಹಲಾಯು. ೮೪-೩೫೭) ; ಇಟಿ 
ವೆಡೆಗ್ಗೆಯ ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಲ್ಬುದೇ (ಕಾವ್ಯಸಾ. 
ಇ೧೧_ಶೂದ್ರಕ) ; ರಣರಂಗದೊಳುಳ್ಳರೆಲ್ಲರುಂ ಮಡಿದೊಡಮುರ್ಕುಗುಂದ 
ದುಗುರಂತೆರಡುಂ ಕಡೆ ತಪ್ಪ ಕೂರ್ಪನೋಗಡಿಸದೆ . .. ಬಂದನಿದೇಂ 
ಕಲಿಯೋ ಸುಯೋಧನಂ (ಪಂಪಭಾ. ೧೩-೮೩); ಉಗುರ್ಗಳ ಕಾಂತಿ 
ಯಿಂದಳಕನಲ್ಲಿಗೆ ನೀರ್ದಳಿನಂತೆ (ಸಂರಾಮಾ. ೫-೪೩); ಪೊಯ್ದಟ್ಟಾ 
ಸುರದಿಂ ನಟ್ಟುಗುರ್ಗಳಿಂ ಮಸ್ತಕಮನೊಡೆದಿರ್ಬಗಿಮಾಡಿ (ನಂಬಿರ. 
೧೮-೨೧) ; ನರಸಿಂಹನವತಾರ ಹಿರಿದಾದ ಅದ್ಭುತವು ಶರಭನುಗುರಿಂದ 
ಕೊಲುವಾಗ ಹರಿಯೂರನರಿಯಂದವಾದ (ಸರ್ವಜ್ಞ. ೨೧೪). ಉಗುರು: 
4 ಪ್ರನರ್ಭವಃ, ಕರರುಹಃ, ನಖ ನಖರಃ - ಈ ೪ ಉಗುರು” (ನಾಚಿರಾ. 
೧೨೧) ; ಅದಜಕೊಳಗೆರಡು ತಲೆ ಮಣದುವೊಂದು ತಲೆಯೆಚ್ಚತ್ತು ಹದ್ದಿನ 
ಕೊಕ್ಕ ತಪ್ಪಿ ಕಾಲುಗುರ ಹೆಜ್ಜೆಯ ಗಾಯ ತಪ್ಪಿ (ಅಜಕಿಮಾ. ೨೦-೫೮) ; 
ಕಂಬನಿಯನುಗುರಲಿ ಮಿಡಿದು ನೊಂದನು ಪಾರ್ಥ ಹೃದಯದಲಿ 
(ಕುವ್ಯಾಭೀ. ೬-೨೭); ಕಾಲುಗುರು ಕಯ್ಯುಗುರು ತಲೆನವಿರು ಹಾವಿನ 
ಹೆರೆ ಬಳ್ಳಿಯ ಸಾಸವೆ ಬೇವಿನೆಲೆ ಯಿನಂ ಸಮಂಗೊಂಡು ಕೂಸಿಂಗೆ 
ಧೂಪವಿಕ್ಕುವುದು (ಬಾಲಚಿ. ೧೨೫-೨೨) ; ಉಗುರಲ್ಲಿ ಹೋಗುವುದಕ್ಕೆ 
ಕೊಡಲಿಯೇ (ಗಾದೆ). 

ಉಗುರದಿಟ್ಟ - ಉಗುರಿನ ಮೇಲಿನ ದೃಷ್ಟಿ; ಕೆಳಗಿನ ನೋಟ; 
ತಲೆಯನ್ನು ಬಗ್ಗಿಸಿ ನೋಡುವುದು : ಬಿಸಿಲು ಹಬ್ಬಿ ಗಾಳಿಯು ಹರಡಿ 
ಮುಗುಳುನಗೀ ಅರಳಿಸಲೊಲ್ಲಿ ಎವೆಯಿಕ್ಕದೆ ದಿಟ್ಟಸಿದರೂ ಉಗುರದಿಟ್ಟ 
ಇಟ್ಟ ನಡೆದಿ (ಮೂರ್ತಿಕಾ. ೩೭-೭). 

[ಡೇ.॥ ತನಿ. ಮಲ. ಉಗಿರ್‌ ; ತುಳು. ಉಗುರು; ತೆಲು. ಗೋರು; 
ಕೋಲಾ. ನಾಯ್ಕಿ. ಗೋರ್‌; ಪರ್ಜಿ. ಗೇರಿ; ಕುಣ. ಗೋರ; ಕುವಿ. 
ಗೋರೂ; ಮಲ್ತೊ. ಒರ್ಗು; ಬ್ರಾಹೂಈ. ಹೋರ್‌] 


ಉಗುರ 


ಉಗುರ್‌, (ನಾ). ನೀಳೆಯಜಿಲೆಯನ್ನು ಕೊಯ್ಯುವವನು; ಒಂದು | 
ಕಸಬಿನವನು. 
ಉಗುರಮೂನೂರ್ವರ್‌ - ವೀಳೆಯದಜಿಲೆಯನ್ನು ಕೊಯ್ಯುವವರ 
ಸಂಘ, --ಶ್ರೇಣಿ: ಈ ಧರ್ಮಮಂ , .. ಉಗುರಮೂನೂರ್ವ್ವರುಂ 
ತಂಬುಲಿಗ ಸಾಸಿವ್ವರುಂ ಮೂಣಯುಂನಾಡ ಸುಂಕಿಗರುವಿನ್ತಿನಿಬರುಂ | 5 
ದಾತಾರರಾಗಿ ಪ್ರತಿಪಾಳಿಸುವರ್‌ (ಎಇ. X೪1, ೮೫-೩೭ ; 1067); ಉಗುರ! 
ಮೂನೂರ್ವರು ಒಕ್ಕಲಲ್ಲಿ ಚೈತ್ರಕ್ಕೆ ಪಾಗ ೧ (ಇಆ. ೩1, ೨೭೪-೩೭; | 
1080) ; ಶ್ರೀಮದ್ಗಂಡರಾದಿತ್ಯನ ಹೊಳಲ ನೂಜಿಪ್ಪದಿಂಬರ ಶ್ರೀಪಾದಾ | 
ರಾಧಕರುಮಪ್ಪ ಉಗುರಮೂನೂರ್ವ್ವರ ಕೋಯ್ಲಾಳಿದೇವಂ (ಸೌಇಇ. 
1-1, ೨೮೬-೨೪; 1190); ಉಗುರಮೂನೂರ್ವ್ವರ ನೆಗರ್ತೆ ಎಂತೆಂಡೊಡೆ |10 
(Muu. 21-11, ೧೭೨-೪೨ ; 1121). [< ಉಗುರ] 
ಉಗುರಂಟು (ನಾ). ಉಗುರಿಗೆ ಬಳಿಯುವ ಲೇಪನ, ಬಣ್ಣ; | 
ಮದರಂಗಿ: ಬೆರಲುಗುರಿಗೆ ತುಟಿಗಳಿಗಿಡುತಿರುವಾ ಉಗುರಂಟಿ ಟು 
ಗಳಿಂದ (ದ್ರಾಕ್ಷಿದಾ. ೧-೧೭). [ಉಗುರು (ಆ ಉಗುರ್‌]) + ಆಂಟ್ಕು] 
ಉಗುರಡ್ಡಿಗೆ (ನಾ). ೧. ಉಗುರಿನ ಆಕಾರದಿಂದ ಕೂಡಿದ ರಚನೆ 
ಯುಳ್ಳ ಅಡ್ಡಿಗೆ ಅಥವಾ ಕಂಠಾಭರಣ (8). ೨. ಹುಲಿಯುಗುರಿಗೆ 
ಚಿನ್ನದ ಚೌಕಟ್ಟನ್ನು ಸೇರಿಸಿ ಮಾಡಿದ ಆಭರಣ. 
[ಉಗುರು (ಆ ಉಗುರ್‌,) + ಅಡ್ಡಿಗೆ] 
ಉಗುರಿಸು, ಊಗುರಿಸು (ಕ್ರಿ). ಉಗುರಿನಿಂದ ಬಾಚು; ಕೆರೆ; 
ನೇವರಿಸು: ಅರಸನ ತಲೆಯಂ ತನ್ನ ತೊಡೆಯ ಮೇಲಿಟ್ಟುಗುರಿಸುತಿ 
ರ್ದಾಕೆ (ವಡ್ಡಾರಾ. ೧೧೭-೧೦) ; ಗುರುಗೆ ನಿದ್ರಾಭಿಘಾತಮಕ್ಕು ಮೆಂದು 
ತಲೆಯನುಗುರಿಸುತ್ತುಮಿರೆಯಿರೆ (ಪಂ ಪಭಾ. ೧-೧೦೪ ವ) ; ಉಗುರಿಸಿ 
ಬೆಂಗೆ ಬಿಟ್ಟ ಪಿಣಿಲ್‌ (ಲೀಲಾವ. ೪-೮೫); ಬೆರಂಟುವು ಪೊಕ್ಕುಲನು 
ಗುರಿಸಿದುವು ತುಜಂಂಬ (ಶಮದ. ೨೪೧ ಪ್ರಯೋ) ; ನಾರಿಯನು ಬರಸೆಳೆದು 
ನೃಪ... ಉಗುರಿಸಿದನಳಿದಳಕಪಂಕ್ಷಿಗಳ (ತೊರರಾ. ೨-೨-೪) ; ತೊಳ 125 
ತೊಳಪೆಳಮಿಂಚಿನಮಜಾ ಕಾರ್ಮುಗಿಲೊಳಪೊಕ್ಕು ನಲಿದಾಡುವಂತೆ ಲಲನೆಯ 
ತಲೆಯುಗುರಿಪ ಕೋಮಲೆಯ ಕೈಯ ಪೊಳೆವುಗುರ್ವೆಳಗೊಪ್ಪಿದುವು 
( ಶ್ರೀಪಾಲ. ೧೦-೩೨). ಊರಗುರಿಸು : ಉಗುರ್ಗೊನೆಯಿಂದಲೂಗುರಿಸು 
ವೋಜೆ ತರಂತರದಿಂ ಶಿಕೋಜಮಂ ನೆಗಪುವ ಭಂಗಿ (ಜಗವಿ. ೧೦-೯೯). 
[ಉಗುರು (ಆ ಉಗುರ್ಮ್‌) + -ಇಸ್ಕು] 30 
ಉಗುರು "ಉಗುರ್‌' ನೋ. 
ಉಗುರುಕಣ್ಣು (ನಾ). ಉಗುರಿಗೂ ಬೆರಳಿನ ತುದಿಗೂ ನಡುನೆ 
ಇರುವ ಮೃದುವಾದ ಭಾಗ: ಉಗುರುಕಣ್ಣಿಗೆ ಸೂಜಿ ಚುಚ್ಚಿದ ಹಾಗೆ 
(ರೂಢಿ). [ಉಗುರು (ಆ ಉಗುರ್‌,) * ಕಣ್ಣು (ಆ ಕಣ್‌)] | 
ಉಗುರುಗೊನೆ "ಉಗುರುರ್ಗೊನೆ' ನೋ. $5 
ಉಗುರುನಂಜು (ನಾ). ಉಗುರು ಸೋಕುವುದರಿಂದಾಗಲಿ, 
ಜಿಗುಟುವುದರಿಂದಾಗಲಿ ರಕ್ತದಲ್ಲಿ ಸೇರುವ ವಿಷ (8). 
[ಉಗುರು (ಆ ಉಗುರ) + ನಂಜು] 
ಉಗುರುಬಿಸಿ "ಉಗುರ್ವಿಸಿ' ನೋ. 
ಉಗುರುಬೆಚ್ಚೆಗೆ(ಅ).-ಉಗುರ್ವೆಚ್ಚನೆ: ಉಗುರುಬೆಚ್ಚಗಿರುವ ನೀರಾ | 40 
ದರೆ ಸಾಕು ಸ್ನಾನಕ್ಕೆ (ರೂಢಿ). [ಉಗುರು (ಆ ಉಗುರ) + ಬೆಚ್ಚಗೆ] 
ಉಗುರುವೆರಸು (ಕ್ರಿ). ಉಗುರಿನ ಜೊತೆಗೆ ಸೇರು; ಉಗುರಿನ 
ಕೂಡ ಕೂಡು : ಉಗಿದ ಬಾಣವೃಥೆಯ ಕರ್ಣಧ್ಯಾನಚೇತನದ ಸೊಗಸು 
ಮಿಗೆ ದ್ರೌಪದಿಯ ತುದಿಬೆರಳುಗುರುವೆರಸಿದ ಸಿರಿಮುಡಿಯ ಬಲುದುಗುಡ 
ಭರದಲಿ ಕುಸಿದ ಭೂಪನ ಕಂಡನಾ ಪಾರ್ಥ (ಕುವ್ಯಾಕ. ೧೬-೬). 45 
[ಉಗುರು (ಆ ಉಗುರ) * ಬೆರಸ್ಕು) 


೮೫೭ 


[ 


ಉಗುರ್ಗೊನೆ 


ಉಗುರುಸುತ್ತು (ನಾ). ಉಗುರಿನ ಸುತ್ತಲೂ ಊದಿಕೊಂಡು 


ನೋವುಂಟುಮಾಡುವ ಒಂದು ಬಾವು,--ಬೇನೆ: ಉಗುರುಸುತ್ತು 
ಯೆದ್ದಾವನ ವನಿಕೆಯೊಳಗೆ ಹೊಡೆದಾ ತೆರದಿ (ಯನಳ. ೧೦೧) ; ಉಗುರು 
ಸುತ್ತಿನ ಮೇಲೆ ಒನಕೆ ಪೆಟ್ಟು (ಗಾದೆ). 

[ಉಗುರು (ಆ ಉಗುರ) + ಸುತ್ತು] 


ಉಗುರುಸುತ್ತು ಬಳ್ಳಿ (ನಾ). ಒಂದು ಬಳ್ಳಿಯ ಹೆಸರು: ಜುಟ್ಟುವೆ 


ಬಳ್ಳಿ, ತಳವಾರನ ಬಳ್ಳಿ, ಉಗುರುಸುತ್ತುಬಳ್ಳಿ, ಹಾಲುಕೊರಟಗೆ, ಕುಂಟಗ 


(ಮೈಔಗಿ. ೬೦-೧೨೧೫). [ಉಗುರುಸುತ್ತು + ಬಳ್ಳಿ] 


ಉಗುರುಳಿ (ನಾ). ೧. ವೀಳೆದೆಲೆಯನ್ನು ಬಿಡಿಸಲು ಹೆ ಬ್ಬೆ ರಳಿಗೆ 


ಹಾಕುವ ಉಗುರಿನ ಆಕಾರದ ಅಲಗುಳ್ಳ ಸಾಧನ. ೨. (ಕುಸುರಿ 
ಕೆಲಸಗಳಲ್ಲೂ ಶಸ್ತ್ರಚಿಕಿತ್ಸೆಗಳಲ್ಲೂ ಉಪಯೋಗಿಸುವ) ಒಳಗಡೆಗೆ 
ಬಾಗಿರುವ ಅಲುಗುಳ್ಳ ಉಳಿ: ತಿಕ್ಕಿದರದಲಗೆಲ್ಲಿ ? ಕೆತ್ತಿದುಗುರುಳಿ 
ಯೊಪ್ಪನಿತ್ತ ಮಣಲೆಲ್ಲಿ ? (ಗಿಳಿವಿಂ. ೩೦-೭೬). 

[ಉಗುರು (ಆ ಉಗುರ್‌,) * ಉಳ್ಳಿ) 


15 ಉಸುರೆಣ್ಣೆ (ನಾ). ಉಗುರಿನಿಂದ ಎಣ್ಣೆ ಶಾಸ್ತ್ರ ಮಾಡುವುದು : 


ಇನ್ನೂ ಮಲಗವ್ನೆ ಮದುವಣ್ಣ ಎದೆಮೇಲೆ ಸನ್ನೇನಾಡಾವೇ ಉಗುರೆಣ್ಣೆ 

ಉಗುರೆಣ್ಣೆ ಹೋಗಿ ಗಗನಕೆ ಶೇರ್ಶಾವು (ಹುಟ್ಟಿ ಹ. ೧೪೮) ; ಉಗುರೆಣ್ಣೆ 

ಗಗನಕೆ ಸೇರಿವೆ ಮಗನ ಮಂಡೇಲಿ ಒರಗಿವೆ' (ಹಳ್ಳಿ ಬಾ. ೫೫-೩). 
[ಉಗುರು (ಆ ಉಗುರ್‌,) + ಎಣ್ಣೆ] 


20) ಉಗುರೆವಾಡಿ (ನಾ). ಒಂದು ನಾಡಿನ ಹೆಸರು: ಒಜಕೆಕೋಡಿನ 


ಕೊಮರಮಂಗಲದ ಉಗುರೆವಾಡಿಯ ತ್ರಿಸನ್ಮಿ (ಇಆ. ೪111, ೨೧೩-೫೪ ; 
10ನೆಯ ಶತ). [ಉಗುರೈ * ಪಾಡಿ] 


ಉಗುರೊತ್ತು (ನಾ). ೧. ಉಗುರಿನ ಒತ್ತು ವಿಕೆ; ಉಗುರಿನ 


ಚುಚ್ಚುವಿಕೆಯಿಂದ ಉಂಟಾದ ಗಾಯ; ನಖಕ್ಷತ: ಮೊನೆನಲ್ಲ 
ಕರ್ದುಕನುಗುರೊತ್ತುಗಳನು ಮಾಣ್ಮಾಣೆನಲ್‌ ಕೈಗೊಳಿಸಿ ಲಲ್ಲೆಗೈದು 
(ಜೈಮಿ ಭಾ. ೧೧-೨೨); ಮುಗ್ಧೆ ತಾನರಿಯಳು ನಲ್ಲ ತನ್ನೆದೆಯೊಳು 
ಮೂಡಿಸಿದುಗುರೊತ್ತುಗಳನು (ಗಾಭಾಸ. ೫-೩೩). ೨. ಗೋಧಿ ಅಥವಾ 
ಅಕ್ಕಿ ಹಿಟ್ಟನ್ನು ಕಲಸಿ ಉಗುರೊತ್ತಿ ಮಾಡಿದ ಗವುಲಿ; ಅಂತಹ 
ಗವುಲಿಯಲ್ಲಿ ಮಾಡಿದ ಪಾಯಸ (ಉಕ). 

ಉಗುರೊತ್ತಿನಹುಗ್ಗಿ - ಉಗುರೊತ್ತಿನಿಂದ ಮಾಡಿದ ಹುಗ್ಗಿ (8). 

[ಉಗುರು (ಆ ಉಗುರ) + ಒತ್ತು] 


ಉಗುರ್ಗಲೆ (ನಾ). ಉಗುರಿನಿಂದ ಆದ ಗುರುತು, ಕಲೆ: 


ಮುದ್ರೆಯನಿಡುವಂದದಿ ಹರಿಸದಿನುಗುರ್ಗಲೆಯಿಟ್ಟನರಸನಂಗನೆಗಾ 
ಸುರತದೊಳು (ಜಯಕಾ. ೮-೪೯) ; ಹಲಬರು ವಿಟರೊಡನಾಡಿ ಮತ್ತವರು 
ಗುರ್ಗಲೆ ದಂತಹತಿಗಳ ತಾಳ್ಗ ಬೆಲೆನೆಣ್ಣಿನಂಗದಂತೆಸೆವುದೀ ಗಿರಿಯೆಂದು 
ಸಲೆ ವಿದೂಷಕ ನಗಿಸಿದನು (ಭರಚ. ೩೬-೮೩). 

[ಉಗುರು (ಆ ಉಗುರ) + ಕಲ್ಕೆ) 


| ಉಗುರ್ಗೊನೆ, ಉಗುರುಗೊನೆ (ನಾ). ಉಗುರಿನ ಕೊನೆ; 


ನಖಾಗ್ರ: ಉಗುರ್ಗೊನೆಯಿಂ ವಿಕೀರ್ಣಕಚಮಂ ಮಿಗೆ ತಿರ್ದಿ 
(ಉದ್ಭಟ. ೧೦-೧೧೬) ; ಎಳದುಪ್ಪಟಿಮಂ ಸೋದಿಸಲೆನುತೊರ್ವಳ್‌ ಕು 
ವೆರಲುಗುರ್ಗೊನೆಯಿಂ ಕರ್ದುಕುತಿರೆ (ಜಯಕಾ. ೧-೬೧) ; ಅ ಕಮಲ 
ಭವನಿರುತಿರುತ್ತಹಂಕರಿಸೆ ರುದ್ರಂ ನಗುತ್ತವನ ತಲೆಯಂ ಚಿವುಂಟದನು 
ಗುರ್ಗೊನೆಯೊಳ್‌ (ಚಿಬಪು. ೪೭-೨೫). ಉಗುರುಗೊನೆ : ಮೃಗರಾಜ 
ಪೀಠದೊಳಿರಿಸಿಯಂಗನೆಯನು ಉಗುರುಗೊನೆಯೊಳಳಕವನು ಸುಗುಣಿ 
ಯರಾರಿಸಿಯಗುರುಧೂಪವನಿಕ್ಕಿ ವಿಗಡೆಯರಂದು ಕಟ್ಟಿದರು (ಅಂಜಚ. 


೮-೫೫). [ಉಗುರು (ಆ ಉಗುರ್‌,) + ಕೊನ್ನೆ] 


ಉಗುರ್ಚು 


ಉಗುರ್ಚು (ಕ್ರಿ). -ಉಗುರಿಸು: ತರತರದ ಪುಸ್ಪಲತಿಕೋತ್ಕರವಂ| ; 
ನೋಡುತ್ತವಂತಿಸೌಂದರಿ ವೇಣೀಭರವನುಗುರ್ಚಲ್‌:' ಬಿಂಬಾಧರೆಯರ್‌ 
ಪುಸ್ಪಾಪಚಯವನೆಸಗಿದರಾಗಳ್‌ (ದಶಕು. ೬-೬೬). [ಉಗುರ್ನ್‌ *-ಚು] | | 
ಉಗುರ್ವಲ್ಲಿ (ನಾ). ಒಂದು ಗಿಡದ ಹೆಸರು: ಮಿಗಿಲೆನಿಸುವ ಪೊಸ| | 
ಸುಣ್ಣದೊಳುಗುರ್ವಲ್ಲಿಯ ಬೇರನಿಕ್ಕಿ ಗರ್ದುಗಿನ ಕೊನೆಯಂ ತೆಗಪಿ| 51 
ಪುಳಿಯಡುಗೆ ಮೇಣ್‌ ಸಂಡಗೆಯಿಡುಗಾ ತೆಅದಿನವಜ ಬೀಜಂಗಳುಮಂ 
(ಲೋಕೋಪ. ೮-೨೪) ; ತೆಗಪಿ ಪೊಸಸುಣ್ಣದೊಳ್‌ ಮುನ್ನುಗುರ್ವಲ್ಲಿ 
(ಪಾಕಾಂ. ರ್ವೇಲಿ]ಯನೆಳೆಯ ಪುಣಿಸೆಯೆಲೆಗಳನಾವುಂಡಗೆಯಂ ಮುತ್ತದ | 
ಹೂವಂ ಬಗೆದಂದಾ ಬಾಡನಡುಗೆ ಬಚೀಕಂತವಜಸೊಳ್‌ (ಲೋಕೋಪ.| | 
೮-೨೧) ; “ಚೆಳ್ಳಡಕಿಲ” (ಲೋಕೋಪ. ಟೀಕೆ). [ಉಗುರ + ನಲ್ಲಿ] 10 
ಉಗುರ್ವಿಸಿ, ಉಗುರುಬಿಸಿ (ನಾ). ಉಗುರು ತಡೆದುಕೊಳ್ಳುವಷ್ಟು 
ಬೆಚ್ಚಗಿರುವುದು; ಕವೋಷ್ಣ; ಸುಖೋಷ್ಹ : ಉಗುರ್ವಿಸಿಯಪ್ಪು | ; 
ವೊರ್ಮೆ ಪುಗೆವಾರಿರುಹಾಕರವಾರಿ ಸುಯ್ಯ ಬೆಂಕೆಗಳೊಳಿ ಪೊಕ್ಕ | 
ನಂದನವನಂ ಕೊಜಗಿರಪ್ಪವು... ಮದೀಯ ವಿಯೋಗದೊಳೆನ್ನ ನಲ್ಲಳಾ | 
(ಶಾಂತಿಪು. ೮-೯೫). ಉಗುರುಬಿಸಿ: ನೀರು ಉಗುರುಬಿಸಿಯಾಗಿದ್ದರೆ | 15 
ಸಾಕು ಸ್ನಾನಕ್ಕೆ (ರೂಢಿ). [ಉಗುರ + ಬಿಸಿ] 
ಉಗುರ್ವೆಚ್ಚನೆ (ಅ). ಉಗುರು ತಡೆದುಕೊಳ್ಳುವಷ್ಟು ಬೆಚ್ಚಗೆ: 
ಇನಿಸುಗುರ್ವೆಚ್ಚನಪ್ಪುಣಿಸು ಕುಂಕುಮದಣ್ಕೆ ಕದಂಬದಂಬುಲಂ . . « 
ಅಂಚಿವಾಸುಗಳೊಳೋಪಳ ಪೆರ್ಮೊಲೆವೆಂಕೆಯಿಂದದೇಂ ತನತನಗಿ ಕ್ಕ 
ಮೆಟ್ಟಿದುದೊ ಭೋಗಿಜನಂ ಶಿಶಿರಾತಿರೇಕಮಂ (ಜಗವಿ. ೧೪-೧೯). 
[ಉಗುರ್‌, + ಬೆಚ್ಚನೆ) 
ಉಗುರ್ವೆಳಗು (ನಾ). ಉಗುರಿನ ಹೊಳಪು, ಕಾಂತಿ; ನಖ 
ಕಾಂತಿ: ಕೈಯಾರೆ ಭಿಕ್ಷನ ನೀಡಿ ಮುಖವನೀಕ್ಷಿಸದೆ ಕಣ್ಣೋರೆಯಿಂ | 
ಪ್ರತಿಕೃತಿಯನುಗುರ್ವೆಳಗಿನೊಳ್‌ ಕ ೦ ಡು ಮೋಹಿಸಿದರಾಕ್ಷಣದೊಳು | 
(ಚೆಬಪು. ೨೦-೧೭). [ಉಗುರ + ಬೆಳಗು) 
ಉಗುರ್ವೆಳ್ಬು (ನಾ). ಉಗುರಿನ ಬಿಳಿಯ ಹೊಳಪು; ನಖದ 
ಬಿಳುಪು: ವಸುಧೆಯಂ ಪಾದಾಬ್ದರಾಗಮುಗುರ್ವೆಳ್ಬುಗಳ್‌ ಪಸದನಂ 
ಗೆಯ್ಕೆ ನೂಪುರ ಕಂಕಣಸ್ವನಂ ದೆಸೆಗಳೊಳ್‌ ಪೊಣ್ಮೆ (ಚೆಬಪು. ೫-೧೨). 
[ಉಗುರ್‌, + ಬೆಳ್ಬು) 
ಉಗುರ್ವೊಯ್ಲು (ನಾ). ಉಗುರಿನಿಂದಾದ ಪೆಟ್ಟು, ಹೊಡೆತ, ಹೆ 
—ಗಾಯ ; ನಖಕ್ಷತ : ಉಗುರ್ವೊಯ್ಲಾತನ ಮೆಯ್ಯೊಳೀ ಪುಲಿಯ | 
ಪೊಯ್ಲಿಂದಾದುದೆಂದೋಪವಳ್‌ ಬಗೆವಂತೆ (ಜಗನಿ. ೧೬-೨೦) ; ತಾಂಬೂ 
ಲಮಂ ನೆಜಕಿ ಮೆಲ್ಜೀವುಗುರ್ವೊಯ್ಗ ನೂದುವ ಸೆಜಂಗಿಂ ಬೀಸುತ್ತಿ! | 
ರ್ಫ್ಪೋಪರಟ್ಕಆಲಂಪಂಗನೆಯರ್ಗೆ ರಾಗಮನದೇಂ ಮಾಡಿತ್ತೂ ರತ್ಕಂತ ಗೆ 
ದೊಳ್‌ (ವರ್ಧಪು. ೬-೫೨). [ಉಗುರ್‌, * ಪೊಯ್ಲು] 
ಉಗುಳಿಕೆ (ನಾ). ಉಗುಳುವಿಕೆ; ಉಗಿಯುವಿಕೆ : ಶುದ್ಧವಾದ ಅಕ್ಕಿ | | 
ಯೊಡನೆ ನರ್ಣಪ್ರಮಾಣಗಳಿಂದೊಂದಿ ಕಲ್ಲುಹರಳುಗಳೂ ಸೇರಿಬಿಡುವು 
ದುಂಟು. , . ಊಟದಲ್ಲಿ ಮಾತ್ರ ಕಟಕ್ಕೆಂದು ಉಗುಳಿಕೆಯ ಮನ್ನಣೆ | | 
ಗೊಳ್ಳು ವವುಗಳೂ ಇದ್ದಾವೆ (ವೀರಬಂ. ೩೦). | 
140 
| 
l 
I 
| 
| 


20 


25 


35 


ಉಗುಳಿಚು "ಉಗುಳು? ನೋ. 

ಉಗುಳಿಸು "ಉಗುಟೀಸು? ನೋ. 

ಉಗುಳು "ಉಗುಟ್ಟ್‌? ನೋ. 

ಉಗುಳು "ಉಗುಟ್ಸ್‌? ನೋ. 

ಉಗುಳುಧೂಪ (ನಾ). ಧೂಪದ ಮರ: (ಮೈಔಗಿ. ೭೭-೧೫೭೬). 


[ಉಗುಳು (ಆ ಉಗುಟ್‌,) + -ಇಕೆ] 
| 45 
[ಉಗುಳ್ಳು (ಆ ಉಗುಟ್‌) + ಧೂಪ) | 


ಲಲ 


ಉಗುಳ್ನೇರು 


ಉಗುಳುನೀರು "ಉಗುಳ್ನೀರು' ನೋ. 

ಉಗುಳುನುಂಗು (ಕ್ರಿ). ೧. ಉಗುಳನ್ನು ನುಂಗು: ಕಣ್ಣು ಪಿಳಕಿಸ 
ಬಾರದು, ಉಗುಳು ನುಂಗಬಾರದು (ಕುರಿಹಿಂ. ೨೭). ೨. (ಆಲಂ). 
ಹಿಂದೆ ಮುಂದೆ ನೋಡು; ಅನುಮಾನಿಸು; ಅಥೈರ್ಯಪಡು: 
ಎಲ್ಲ ಸಾವುಕಾರರನ್ನೂ ಅವರವರ ಮನೆಗೆ ಕಳುಹಿ ಯಾ ದ ಮೇಲೆ, 
ಕೈಗಡಕೊಟ್ಟ ವರು ತಮ್ಮದೇನೆಂದು ಉಗುಳುನುಂಗುತ್ತ ಕೇಳಿಕೊಂಡರು 
(ಬೆಟ್ಟಹೊ. ೬೧). [ಉಗುಳ್ಳು (ಆ ಉಗುಲ್ಚ್ಚ್‌) + ನುಂಗು] 

ಉಗುಳುಬಡುಕ (ನಾ). ಉಗುಳುವ ಸ್ವಭಾವದವನು; ತುಚ್ಛ 
ಕಾರಮಾಡಿ ಮಾತನಾಡುವವನು; ಬೆದರಿಸಿ ಮಾತಾಡುವವನು : 
ಕಳ್ಳರನ್ನೂ ಹುಳ್ಳಹುಳ್ಳಗೆ ಮಾಡುವ ಸದೈವ-ಸಾವಧಾನಿಗಳಾದ ಉಗುಳು 
ಬಡುಕರ ಬಗ್ಗೆಯೂ ಬರೆಯಲು ಇದು ಸ್ಥಳವಲ್ಲ (ನಿರಾಭ. ೧೫೬). 

[ಉಗುಳ್ಳು (ಆ ಉಗುಲ್ಕಾ) + ಬಡುಕ (೮ ಬಡಿಕ)) 

ಉಗುಳ್ಳುಪ್ಪೆ "ಉಗುಲ್ಲುಪ್ಸೆ? ನೋ. 

ಉಗುಳ್ಳು, ಉಗುಚು, ಉಗುಳಿಚು (ಕ್ರಿ). ೧. ಉಗುಳುವಂತೆ 
ಮಾಡು; ಕಕ್ಕಿಸು; ಕಾರಿಸು: ಅತಿಕ್ರಮಿತಕೋಪದಿಂ ಚಾಪದಿಂದಾಕಾಶ 
ಚಕ್ರಮೆಲ್ಲಂ ಪೂರ್ಣಮಪ್ಪಂತೆ ಚಿತ್ರದಿಂದಂಬಿನಂಭೋನಿಧಿಯನು ವಿಕ್ರಮ 
ದೊಳಾ ಖಳನುಗುಳ್ಜಲ್‌' (ಚೆಬಪು. ೪೩-೭) ; ಬಿಡುಗಣ್ಣರರೆಸನೆಚ್ಚಂಬು 
ಗಳನಾ ದೈತ್ಮನೆಡೆಯೊಳೇ ಸಂಹರಿಸಿ ಪುನರಪಿ ಶರಂಗಳಂ ತೊಡಿಸಿ ತಿರು 
ವಿಂದುಗುಳ್ಚಲ್‌ (ಚಿಬಪು. ೪೩-೮). ಉಗುಚು : ೨. ನೆಗೆ; ಚಿಮ್ಮು; 
ಹೊರಬರು : ಮಾರುತಿ ತಂದ ಮದ್ದನು ಪರಮಮಂತ್ರವ ಜಪಿಸಿ 
ಬೇಗದಿ ವರಸುಷೇಣನು ತೆಗೆದು ಲಕ್ಷ್ಮಣನೇಲನೊಳಗೆಆಕಿಯೆ ಉರುವ 
ಶೂಲವು ಉಗುಚಿ ಬಿದ್ದುದು (ಕೌಶಿರಾ. ೩೭-೪೯) ; ಮತ್ತೊಂದು ಬಾಣವಂ 
ತೆಗದೆಸಲ್‌ ಫಲುಗುಣನ ಹಸ್ತದಿಂದುಗುಚಿ ಭೋರ್ಗರವುತಾರ್ಭಓಸಿ 
ಭಗದತ್ತನ ಶಿರಸ್ಸ ಕಡಿದುರುಳಿಸಿತು (ತುರಂಗ. ೪೯-೬೨). ೩. ಹೊರಕ್ಕೆ 
ಎಳೆದು ತೆಗೆ: ಹೆಣಮಯಂ ರಣಮಯಮ್ಮಾಗಲೈ ನಿಂಮ ದಿನಮಣಿ 
ಸುತಮ್ಮೆಚ್ಚರ್ತು ನೋಡಿದಂ ಸರ್ವಾಂಗ ಕಣೆಮಯಮ್ಮಾಗಿರಲ್ಮುರಿಯ 
ದೆಂತುಗ (ಓಗು3 ಚಿ ಕೋಪಾಟೋಪಮಂ ತಾಳ್ಡನು (ತುರಂಗ. ೬೯-೩೩). 
೪. ಸೆಳೆ; ಬಿಚ್ಚು; ಕಳಚು: ಗಾರುಗೊಳುತಯ್ಯ ಯ್ಕ್ಶೋಯಿದಕೇಮಾರಿ 
ಬಡಿಯಿತ್ತಕಟ ನೋಡೆಂದ್ಸೀರೆಗಳನುಗುಚುವರ ನೋಡೆಲ್ಲೆಲ್ಲಿ ನಗುತಿರಲೂ 
(ಜಿರಾಮಾ. ೨೧೦-೩೦) ; ಬ್ರಹ್ಮಕಟ್ಟದ ಕಂಕಣ ಉಗುಚೋದು ನಮ್ಮಿಂದ 
ಆದೀತೇ (ಬೆಳುಮ. ೨೦೦). ಉಗುಳಿಚು : ೩. ಶ್ರೀಕಾಂತ ಸಲಹೆನೆ 
ಮುನಿಕುಮಾರಕನ ಉಗುಳಿಚಿದೆಲಾ ಮೃ ತ್ಯುವಿನ ತಾಳಿಗೆಯೊಳಂದು 


(ಕುವ್ಯಾಅ, ೨-೨೯). [ಉಗುಳ (ಆ ಉಗುಟ್‌,) + -ಚು] 


; ಉಗುಳ್ಲೀರು, ಉಗುಳುನೀರು (ನಾ). ೧. ಬಾಯಿ ತುಂಬುವಷ್ಟು 


ನೀರು; ಗುಟುಕು ನೀರು: ಹರಿಗೆದೆಯುದ್ದ ಬೊಮ್ಮ ನಿಗುಗುಳ್ನೀರು 
ಶಂಕರನ ಮುಳುಗಿಸಿಕೊಂಡಿಹುದು ಗರುವೆ ನಿನ್ನೀ ಲಾವಣ್ಯನದಿಯನಿದ 
ನಿರದೆ ದಾಂಟುವ ವೀರನಿವನೆ (ಕುರಾಸಾಂ. ೨೪-೭೮). ೨. ಬಾಯಿಗೆ 
ಹೊಕ್ಕು ಉಗುಳಬೇಕಾಗುವಂತಹ ನೀರು, ಅದರ ಮಟ್ಟ: 
ಆಲದೆಲೆಯೊಳ್‌ ಮಲಗಿಯೊಮ್ಮೆ ಮುಳುಗುತ್ತೊಡನೆ ತೇಲುತೊರ್ವನೆ 
ಯುಗುಳ್ನೀರನುಗುಳುತ್ತೆ ಕಣ್ಮಾಲಿಗಳ್‌ ಮರಳಲ್‌ (ಚೆಬಪು. ೪೬-೩೧). 
೩. (ಕರಾ). ಜೊಲ್ಲು. ಉಗುಳುನೀರು: ೧. ಮುಂದಿನ ಪ್ರಯೋಗ 
ವನ್ನು ನೋಡಿ. 

ಉಗುಳುನೀರೆನಿಸು - ಅಸಾಧ್ಯವಾಗು : ಹೊಗಳಲಜಕಯೆನು ದೇವ 
ರಾಯರಿಗುಗುಳುನೀರೆನಿಸಿರ್ದ ನಿಜ ಬಾಹು ಗಳನಾ ಶ್ರೈ ಸಿದರ ಲೈ 
ಸುರಲೋಕ ಪಾಲಕರು (ನಿಭಾಗ. ೧-೧೦-೪೪). 

[ಉಗುಳ್ಳು (೮ ಉಗುಟು್‌,) * ನೀರು (ಆ ನೀರ್‌) 


ಉಗುಜಣ್ಮೆ ೮೫ 
ಉಗುಟಸ್‌,, ಉಗಳು, ಉಗುಳ್ಳು (ಕ್ರಿ) ೧. ಉಗಿ; ಬಾಯಿಂದ| 
ಹೊರಕ್ಕೆ ಚೆಲ್ಲು; ಮುಕ್ಕುಳಿಸು: ಅಗಸ್ತೃಂಕುಡಿಯುತುಗುಟ್ಟನಿಂಕಟ್ಟು 
ಪಟ್ಟಟಲ್ಸಿದಿನ್ಹಪ್ಪದು ಪೆಂಪನ್ನ್ಮಾಳ್ವಿತೆನ್ನನ್ನಆಯರೆ ಲವಣಾಂಭೋಧಿಯಂ 
ಪೋಲಿಸಲ್ವೇಡಿದುವೆತ್ತಾನೆತ್ತಲೆಂಬನ್ನತಿಬಹಳ ಜಳನ್ಹೀವಳಬ್ಬಾ ಸಮುದ್ರಂ 
(ಎಕ.೫, ಮುಳಬಾ. ೩೮-೧೪; 890); ಸುಕುಮಾರಸ್ವಾಮಿ ಅರ್ಧಾಹಾರಮಂ 
ನುಂಗುಗುಮರ್ಥಾಹಾರಮನುಗುಲ್ಲುಮದಂ ನೋಡಿ ಇದುವುಮೊಂದು | 
ಕುತ್ತಂ ಆಹಾರದ ಮೇಗರುಚಿಯೆಂದು ಬಗೆದು (ವಡ್ಡಾ ರಾ. ೨೬-೨೫) ; 
ವಿಷಧರ ನೀಂ ವಿಷಧರನಾಗದೆ ಬೇಗಂ ವಿಷಯಾಮಿಷವಿಷಮನುಗುಬ್ದು 
ನಿರ್ವಿಷನಾಗಾ (ಆದಿಪು. ೨-೧೭) ; ಕರಚರಣವದನ ಪ್ರಕ್ಪಾಳನಂಗೆಯ್ದು 
ಮುಕ್ಕುಳಿಸಿಯುಗುಲ್ಲಾ ಚಮನಕ್ರಿಯೆಗಳಂ ಮಾಡಿ (ಗದಾಯು. ೬-೧೩ ವ). 
೨. (ಆಲಂ) ಹೊರಸೂಸು ; ಚೆಲ್ಲು; ಚಿಮ್ಮಿಸು : ಕಣ್ಣನೀರೊಡ 
ನುಣ್ಮೆ ಕುಂಕುಮದೊಳರ್ದಿದ ಬಾಳೆಗಳನ್ನವಾಗಿ ಕೆಂಪಡರ್ದಲರ್ಗಣ್ಣಳಿಂ 
ದುಗುಟ್ಟು ನೋಡಿದುದಂ ನೆನೆವೇಂ ಮೃಗಾಕ್ಷಿಯಾ (ಆದಿಪು. ೧೨-೫೫). 
ಉಗಳು, : ೧. ಮಂಥನವ ಬೆಣ್ಣೆ ನುಂಗಿತ್ತು ಬೆಣ್ಣೆಯ ಮಡಕೆಯ 
ನೊಣ ನುಂಗಿತ್ತು ನುಂಗಿದ ನೊಣವ ಹಿಂದೆ ಹಿಡಿಯಲಾಗಿ ಉಗಳದು |15 
ಬೆಣ್ಣೆಯ ಕೊಡದು ಮಡಕೆಯ (ಮೋಳಿಮಾ. ೨೧೬-೭೮೦). ಉಗುಳ್ಳು ; 
೧. ಎತ್ತ ಬಿಟ್ಟಿತ್ತು ಸತ್ತನೊಳಕೊಂಡಿತ್ತು ಮುತ್ತನುಗುಳಿ ಹೋಯಿತ್ತು 
(ಆದವ. ೧೦೧) ; ಸರ್ಪವು... ಒಂಬತ್ತು ಹೆಡೆಗಳನ್ನೆ ಕ್ರಿ ಫೂತ್ಯಾರ 
ಮಾಡಿತು. ಆ ಹೆಡೆಗಳು ವಿಷವನ್ನುಗುಳುತಿದ್ದುವು (ಮಣಿಸ. ೯೦). 
೨. ನೋಡುತುಂ ಬೆಜಗಾಗುತಲ್ಲಿ ಬಸವಣ್ಣನಿರೆ ಕೂಡೆ ಲೆಕ್ಕದ ಸಂಭ್ರಮಂ 
ಸಿರಿಯನುಗುಳುತಿರೆ (ಬಸರ. ೫-೬೮). | 
(ಡೇ. ॥ ತಮಿ. ಉಮಿ, ಉಮಿಟ್‌ ; ಮಲ. ಉಮಿ, ಉಮಿಕ್ಕ, | 
ಉಮಿಟೀಕ ; ತುಳು. ಉಬ್ಬಿ ; ತೆಲು. ಉಮಿಯು] 
ಉಗುಟ್ಟ್‌, ಉಗುಳ್ಳು (ನಾ). ೧. ಜೊಲ್ಲು; ಲಾಲಾರಸ ; ಎಂಜಲು 
ನೀರು: ಭಟಾರರವರೊಡನೆ ನುಡಿವಾಗಳುಗುಟ ಸೀಕರಂಗಳ್‌ ತಮ್ಮ 
ಮುಂಗೆಯ್ಯ ಮೇಗೆ ಬಿೀಸ್ಲೊಡೆ (ವಡ್ಡಾ ರಾ. ೬೯-೨೫) ; ಉಗುಲುಂ 
ಪೇಲುಂ ಸಿಂಬುಳುಮುಗಲಿರ್ದವನೆಯ್ದೆ ನೋಡಿ ಪೇಸುವರ್‌ (ಧರ್ಮಾಮೃ. 
೭-೧೪೪) ; ಉಗುಯಿಂ ಶ್ವಾಸಂ ಕಾಸನ್ನೆಗಲ್ಲುಂ ಶ್ಲೇಷ್ಮಜ್ವರಕ್ಕೆ (ಕಲ್ಯಾಕಾ. 
೩-೧೦); ವಿಶೇಷಮಾಯುಷ್ಯಮನಾರೊದವಿಪರೆರಿದುಗುಆಂ ಮಾಣದೆ 
ಪೀರುತಿಪ್ಪರಾಸೆಯಿಂದಂ ಮೂಢರ್‌ (ಸಮಪ. ೧೨-೨೧). ಉಗುಳ್ಳು : 
ಲಿಂಗವಿಲ್ಲದೆ ಉಗುಳ ನುಂಗಿದಡೆ ಅಂದಂದಿಗೆ ಕಿಲ್ಬಿಷ (ಚೆನ್ನವ. ಕ. 
೨೩೬-೫೧೨) ; ವೇದವನೋದುವಲ್ಲಿ ಚಿಮ್ಮಿದವುಗುಳು ಬ್ರಹ್ಮಬಿ ದು 
ಎನಿಸುಗು (ನಾಚಿರಾ. ೧೨೮), ಉಗುಳಿ ಉಗುಳಿ ರೋಗ, ಬೊಗುಳಿ 
ಬೊಗುಳಿ ರಾಗ (ಗಾದೆ); ಭಟ್ಟರಿಗೆ ಮಂತ್ರ ಸ್ವಲ್ಪ ಉಗುಳು ಬಹಳ 
(ಗಾಡೆ). 
ಉಗುಳದಾಂಟು - ಮಾತನ್ನು ಮಾರು; ಅವಿಧೇಯನಾಗು ; 
ಹದ್ದುವಿಸಾರು: ಜಗಳವಾಡುವರಲ್ಲಿ ಕೆಲರು ಮಾತೆಯರಿಕ್ಕಿದುಗುಳ 
ದಾಂಟದರಂದು ಕೆಲರು (ಮೋಹತ. ೧೮-೮೦). ಉಗುಳುಹಾಕಿದಾಟು ಎ 
ಕಡೆಗಣಿಸು; ಮಾರು: ಇಂತಹ ಹುಡುಗೆ ಸಿಕ್ಕುವುದು ಕಠಿನ. ನನ್ನ 
ಮಾತನ್ನು ಉಗುಳುಹಾಕಿ ದಾಟುವುದಿಲ್ಲ (ಜಮಾನ್ಹಾ. ೧೪೭). 
(ದೇ. ॥ ತಮಿ, ಉಮಿವು; ಉಮಿವ್ವು; ಮಲ. ಉಮ, ಉಮಿಟು ; 
ತುಳು. ಉಬ್ಬಿ ; ತೆಲು. ಉಮ್ಮಿಸ]'` 
ಉಗುಲಸು, ಉಗುಳಿಸು (ಕ್ರಿ). ೧. ಉಗುಳುವಂತೆ ಮಾಡು; 
ಕಕ್ಕಿಸು; ಕಾರಿಸು: ಎನ್ನೊಡಮೆಯುನುಗುಟಾಸದೆಮಾಣೆಂ (ಧರ್ಮಾಮೃ. 
೧೨-೨೧೯) ; ಉಗುಟಿಪ ಮೂಗಂ ಮುಚ್ಚಿಪ ಮೊಗಮಂ ಮೂದಿರಿಕನಾಗಿ |45 
ಪುದ್ಧಾರಮನಾವಗಮೊಗೆಯಿಪ ಬೇಡರ ಪಳ್ಳಿಗಳಂ (ಲೀಲಾವ. ೬-೪೨). 


5 


10| 
ಕ 


ಗ 


[ 
| 
| 


20 


i 


25 


30 


\ 


ಉಗ್ಗಡ್ಕ 


ಉಗುಳಿಸು : ೨. (ಆಲಂ) ಚಿಮ್ಮಿಸು; ಸೂಸು: ಬಿಗಿದ ಹೊಡೆಗಳ 
ಹಜಸದು ಬಿಲ್ಲಿಂದುಗುಳಿಸಿದನಂಬುಗಳನಳನವಿಗೆ ತೆಗೆದು ಪಾಂಡವ ಬಲವ 
ಬೆಂಬತ್ತಿದನು (ಕುವ್ಯಾಭೀ. ೯-೭) ; ಜಲಬಿಂದುಗಳ ಬಿಡದುಗುಳಿಸಿದನಕ್ಷಿ 
ಯಲಿ (ತೊರರಾ. ೩-೧-೩೮). ೩. ಬಯ್ಯಿಸು; ಛೀಯೆನ್ನಿಸು: ಮತ್ತಾಲ 
ನೆಂದು ನಿರ್ಮಿಸಿ ನಿನ್ನಂ ಬಿದಿಯನುಗುಳಿಸಿದಂ (ವಿಷ್ಣುಪು. ೩-೨೦೨) ; 
ನೆರೆಹೊರೆಯ ಅಕ್ಕಗಳು ನೆರೆದು ನ್ಯಾಯ ಹೇಳಲಿಕ್ಕೆ ಬರುವರು. ಅವರ 
ಕಡೆಯಿಂದ ನನಗೆ ಉಗುಳಿಸುವಳು (ಬೆಟ್ಟಹೊ. ೭೩). 
ಉಗುಳಿಸಿಕೊಳ್‌ - ಉಗುಳುವಂತೆ ಮಾಡಿಕೊ; ಇತರರಿಂದ 

ಬಯ್ಯಿಸಿಕೊ: ನೀನು ದಾರೀ ಬಿಡು. ನಾನೇ ಉಗುಳಿಸಿಕೊಳ್ಳುವೆನು ಅಂದ 
ನಂತೆ (ಹುಟ್ಟಿ ಹ. ೧೧೬). [ಉಗುಟ್‌, + -ಇಸ್ಕು] 

ಉಗುಲ್ಲುಪ್ಪೆ, ಉಗುಳ್ಗುಪ್ಪೆ (ನಾ). ಉಗುಳಿನ ಕುಪ್ಪೆ; ಶ್ಲೇಷ್ಮದ 
ಮೊತ್ತ : ಆಡಿಗಡಿಗೆಲ್ಲರುಂ ಪೊರಳ್ವ ಮಯ್ಲಿಗೆವಾಸುಗುಲ್ಲು ಪ್ರೆಯಾದ 
ಮೆಯ್‌ ಬಿಡದಿರದೆಂತು ಸೂಳೆಯರ ಸಂಗಮನೊಲ್ವರೊ ಖೂಳ ಮಾನ 
ವರ್‌ (ಕಾವ್ಯಸಾ. ೧೦೦೪). ಉಗುಳ್ಳುಪ್ಸೆ : ನಾನು ರೂಪಾಜೀವೆ, 
ಸೂಳೆ, ಬೆಲೆವೆಣ್ಣು, ವಾರವಿಲಾಸಿನಿ ; ಹೊನ್ನಿತ್ತರೆ, ಉಗುಳ್ವ ಪುರುಷಶ್ವಾ 
ಪದಗಳಿಗೆಲ್ಲ ಈ ನನ್ನ ಬೆಡಂಗಿನ ತನುಸಂಪತ್ತಿಯು ಸಾನ್ನರೃಸೌಭಾಗ್ಯವು 
ಕಲಾಸಿದ್ಧಿಯು, ಯವ್ವನದ ವೇಗವು, ಪೆಣ್ಮನದ ರಂಗವು - ಕಾಳಾಂಜಿ 
ಉಗುಳ್ಗುಪ್ಪೆಯು ಮಾತ್ರ (ಮಂತ್ರಶ. ೩೩-೨೪). [ಉಗುಬ್ಜ್‌್‌ + ಕುಪ್ಪೆ) 

ಉಗುಲ್ತರ್‌ (ಕ್ರಿ). ಹೊರಹೊಮ್ಮಿಸು, ಸೂಸು: ಅಲರ್ನ ಪದಕ್ಕೆ 
ಬಂದಲೆವ ತಂಬೆಲರಿಲ್ಲದೆ ಮಾಣ್ಮ ಮಲ್ಲಿ ಕೋಜ್ವಲಮುಕುಳಕ್ಕ ಮಾದ 
ಪೊಸಗಂಪನುಗುಟ್ತರಲಿರ್ದು ರಾಗದಿಂ ನಲಿವ ಮದಾಳಿಯಿಲ್ಲದಿನಿಸಂ ತಡೆ 
ದಂತರಿಸಿರ್ದ ಪದ್ಮಕುಟ್ಮಿಲವಿಭವಕ್ಕ ಮೇಂ ದೊರೆಗೆವಂಡುದೊ ಯೌವನ 
ದೇಟಕ್ಷೆ ಕನ್ನೆ ಯಾ (ಅದಿಪು. ೩-೧೯). [ಉಗುಬ್‌ + ತರ್‌] 

ಉಗ್ಗೆ "ಉಗ್ಯಿ' ನೋ. 
ಗೈ "ಉಘೇ? ನೋ. 

ಉಗೆವಾಡ (ನಾ). ಮೋಡ; ಹಬೆಯ ಮಾಡ: ಬಗೆಯ ನಗೆಯಲಿಸುಳಿವ 
ಉಗೆವಾಡದಲಿ ಜಗವ ಗೆಲ್ಲಲು ನಸುಕಿನಲಿ ಆದೆ ದರದಳಿತ ಕಮಲ ಳೋರಕ 
ದಂತೆ ಬಾಯ್ದೆಕೆದ ಚೆನ್ನೆ (ಗರಿ. ೨೯-೧). [ಉಗ (ಆ ಉಗ್ಯಿ) * ಮಾಡ] 

ಉಗ್ಗ| (ನಾ). ತೊದಲುವವನು; ಬಿಕ್ಕರಿಸುವವನು: ಉಗ್ಗಂ, ಉಗ್ಗಿ, 
ಸುಗ್ಗಂ, ಸುಗ್ಗಿ (ಶಮದ. ೩೬ ಪ್ರಯೋ) ; ಉಗ್ಗನಾದವನ ಮಾತು ಸ್ಪಷ್ಟ 
ವಾಗಿರುವುದಿಲ್ಲ (ರೂಢಿ). [ಉಗ್ಗು + -೮,] 

ಉಗ್ಗ್ಯ (ನಾ). ಪಾತ್ರೆಗಳನ್ನು ಸುಲಭವಾಗಿ ಹಿಡಿದುಕೊಂಡು 
ಹೋಗಲು ಅವುಗಳ ಬಾಯಿಗೆ ಕಟ್ಟುವ ಹಗ್ಗ, ಹೆರಿ: “ಉಗ್ಗ- 
ಉಕ್ಕಡ ” (ಜಾನಕೋ. ೧೯); ವೀಸ ಕೆಲಸವ ಮಾಡದಿರ್ಜೊಡೆಯು 
ಕೊನೆಗೆ ಆವು ಹಗ್ಗ ಚಿತಿ ಉಗ್ಗಂಗಳನು ತರುವುವು (ಅರುಣ. ೪೯) ; 
ಎಣ್ಣೆಚೆಂಬು ಹಿಡಿದು ತರಲು ಉಗ್ಗ ವಿದ್ದರೆ ಚೆನ್ನ (ರೂಢಿ). 

ಉಗ್ಗ ಹಾಕು - (ಆಲಂ) (ಕೊರಳಿಗೆ) ಉಪಾಯವಾಗಿ ಹಗ್ಗ 
ಹಾಕು; ಉರುಳು ಹಾಕು: ಯಾರಾರಿಗೊ ಉಗ್ಗಹಾಕಿ ಹತ್ತಿಪ್ಪತ್ತು 
ಸಾವಿರ ರೂಪಾಯಿ ಮಾಡಿಕೊಂಡು ... ಸಾವ್ಯಾರ ಅಂತಾನೆ ಕರೆಯ 
ಬೇಕಂತೆ (ಬೆಳುಮ. ೧೦೨). 
[ದೇ. | ತಮಿ. ಉಕ್ಕಂ; ತುಳು. ಒಗ್ಗಿ; ತೆಲು. ಉಗ್ಗ] 

ಉಗ್ಗಟಿ "ಉಗ್ಗಡ್ಕ' ನೋ. 

ಉಗ್ಗಡ್ಕ, ಉಗ್ಗಟ (ಗು). ೧. ಅತಿಶಯವಾದ; ಹೆಚ್ಚಾದ; ಶ್ರೇಷ್ಠ 
ಮಾದ: ಉಗ್ಗಡದ ಕಾವ್ಯದ ಕವಿಗಳಿದಿರೊಳು (ಹಚಕಾ. ೧-೨೧); ಉಗ್ಗ 
ಡದ ಬೆಡಂಗನಾಂತು ಪರಿರಂಜಿಪ ಪಾರ್ವತಿಗೈದೆ ಮೋದದಿಂ ಕಡುಮಿಜು 
ಪುತ್ತಮಾಂಬರವನರ್ಪಿಸಿದಂ ನೃಪರಾಜಕುಂಜರಂ (ಉದ್ಭಟ. ೩-೧೧೭). 


ಉಗ್ಗಡ್ಕ ೮೬೦ 
(ನಾ). ೨. ಉತ್ಕಟತೆ ; ಹೆಚ್ಚಿಗೆ; ಅತಿಶಯ : “ಉಗ್ಗಡಮೆನಲುತ್ಯಟ/ | 
ದೊಳ್‌ ೫ (ಕರ್ಣಾನಿ. ೪೬) ; ಇದು ಮನೆಯಂದಮಲ್ತುರಿವ ದಳ್ಳುರಿ 
ಯುಗ್ಗಡದಂದಮಾಗಿ ತೋಜತದಪುದು (ಪಂಸಭಾ. ೩-೪) ; ಸೇದೆಯೊಂ 
ದುಗ್ಗಡದಿಂದಂ ಸುಯ್ಬೊದಟ್ಟುಣ್ಮಿದಪುದು ನಡುಗುತ್ತಿರ್ದುವೀ ಕಣ್ಮಲರ್‌ 
(ಕಾದಂಪೂ. ೨೧೦) ; ಉಗ್ಗಡದಿಂ ತೀಡಿದುದೊಂದು ಘೋರಪವನಂ | 
(ದಶಕು. ೫-೭೧); ಪೊಡಕರಿಪ ಗಂಡಗುಣದುಗ್ಗಡಮೆಂತು [ಟೊ] ಬಿಡದೆ 
ಜಡಿಯೆ ಜಯವಧುವತ್ತಿತ್ತ[ಡಿ]ಯಿಡದೆ. ..ಶ್ರೀ ದೇವರಾಯ ಭೂವಲ್ಲಭನ 
(ಸೌಇಇ. 1೪, ೨೬೭-೨೯ ; 1580); ಉಗ್ಗಡದಲೆಜಿಗಿದನುಂಡ ಕೂಳಿನ 
ಕಡುಹ ತೋಟಕಿಂದು (ಕುವ್ಯಾಆ. ಓರಿಇ. ೨೩-೮೨). ಉ ಗ್ಗ ಟ: 
“ಉತ್ಕಟಿ- ಉಗ್ಗಟಿೌ (ಶಮದ. ೨೭೭ ಪ್ರಯೋ). [ಆ ಸಂ. ಉತ್ಕಟ) 10 
ಉಗ್ಗಡ್ಕ, ಉಗ್ಗಡೆ (ನಾ). - ಉಗ್ಗಡಣೆ : ನೆರೆದ ನೇದಂಗಳುನ್ನಡನುಪ 
ನಿಷತ್ತುಗಳ ಗರವಟಗೆಯಣಿಮಾದಿಗಳ ಬೊಬ್ಬೆ ಧರ್ಮದಬ್ಬರ (ಹಚಕಾ. 
೫-೬೧) ; ಸಾಜುವ ಡೌಡೆಯೆಂಬ ತೆಜದಿಂದಂ ಬಗ್ಗಿಸುತ್ತಿರ್ದುವುಗ್ಗಡದಿಂ 
ಕೋಗಿಲೆ (ಕಬ್ಬಿಕಾ. ೫೫); ಕಟ್ಟಿಗೆಕಾಅರುಗ್ಗಡದೆ ಹೊಗಳ್ನರು ಹರಿಯ 
(ಮೋಹತ. ೪೨-೪೩); ದೂರದಲ್ಲಿ ನಗಾರೆಯ ಉಗ್ಗಡ (ಕ್ರೌಂಚಧ್ವ. ೫೫). 
ಉಗ್ಗಡೆ : ಗಟ್ಟ ಚಿನ್ನದ ಬೆಳ್ಳಿಯ ಗುದಿಗೆಯ ಕೆಯ್ಯ ಜಟ್ಟಿಗಳ ನಿಖಿಳ 
ಬೋಳಕರ ಕಟ್ಟಿಗೆಗಾಆರನೇಕವುಗ್ಗಡೆ ಬೊಬ್ಬಿಟ್ಟುದು ರಾಯನೇಳ್ಲೆಯಲಿ 
(ನೋಹತ. ೨೧-೫೮). [ಆ ಸಂ. ಉದ್ಭು ಷ್ಟ) 
ಉಗ್ಗಡಣಿಸು (ಕ್ರಿ). (ಕಾಲಿನಲ್ಲಿ ನೆಲವನ್ನು ಕುಟ್ಟುತ್ತ) ಕೂಗಿ 
ಹೇಳು; ಗಟ್ಟಿಯಾಗಿ ಹೇಳಿ ತಿಳಿಸು; ಉದ್ಭೋಹಿಸು : ಬಿಡದೆ 
ಶಿಶಿಕೋಪಚಾರಮನೊಡರ್ಚುತುಂ ತತ್ತು ಮಾರಿಕೆಯ ವಾರ್ತೆಯನುಗ್ಗ 
ಡಣಿಸುತೆ ನೃಪವಿರಹಮನಡಗಿಸಿ ನರ್ಮಸಚಿವಸುತನಂದೆಸೆದಿರ್ದಂ 
(ಉದ್ಭಟಿ. ೭-೩). [ಉಗ್ಗಡಣೆ * -ಇಸ್ಕ್ಯು) 
ಉಗ್ಗಡಣೆೆ, ಉಗ್ಭಡಣೆ (ನಾ). ಗಟ್ಟಿಯಾದ ಕೂಗು; ಘೋಷ; 
ಬಿರುದಾವಳಿಯ ಹೊಗಳಿಕೆ; ವಂದಿ ಮಾಗಧರ ಕೊಂಡಾಟದ 
ಕೂಗು: ಕವಿದ ಚಿತ್ರಾವಳಿಯ ದಡ್ಡಿಯ ವಿವಿಧ ಭಟರುಗ್ಗಡಣೆಯಲಿ 
ವರಯುವತಿ ಬಂದಳು (ಕುವ್ಯಾಉ. ೬-೧೮) ; ಇಡಿದಿರ್ದ ವೇದ ವೇದಾಂತ 
ಮಂತ್ರಂಗಳುಗ್ಗಡಣೆಯ ಮಹಾಪ್ರಣಮದಂತೆ ಹರಿ ಮೊದಲಾದ ಬಿಡು 
ಗಣ್ಣರೋಲಗದ ನಡುವೆ ಜಸವೆತ್ತ ದೇವರದೇವನಿರೆ ಕಂಡನು (ಚಿಬಪು. 
೩೦-೯). ಉಗ್ಬೈಡೆಣೆ: ತಾಳ ಸಮೇಳ ಸದ್ಧತಿಯಿಂದಲುಗ್ರಡಣೆಯ 
ಗಡಾವಣೆಯಿಂದಲಲ್ಲಮನು (ಪ್ರಭುಲೀ. ೫-೯); ವರಸುಧಾಮನ ಕೈವಿಡಿದು 
ಬಳಿಕರಸನುಫ್ಫ£ಗೃ3ಡಣೆಯ ನಿನಾದದಲರಸುಹಂತಿಯೆ ನೋಡುತವರ 
ವರುಚಿತವೃತ್ತಿಯಲಿ (ತೊರರಾ. ೧-೧೪-೭) ; ಫೊಡನಿಯಮರರ ಮಂತ್ರ 
ರವದುಗ್ಬಡಣೆಗಳ (ನಿಭಾಗ. ೪-೫-೬೫) ; ಮತ್ತೊಮ್ಮೆ ಕಟ್ಟಿಗೆಯನರಿಂದ 
ದೊರೆಗಳ ಬಿರುದಾವಳಿ ಉಗ್ಗಡಣೆಯಾಯಿತು (ರಾಜಯೋ. ೩೯). 

[< ಸಂ. ಉದ್ಭ್ರೋಷಣ] 
ಉಗ್ಗಡರಾವುತ (ನಾ). ಶೂರನಾದ ಸವಾರ; ಪ್ರಬಲನಾದ ಕುದುಕಿ 
ಸವಾರ: ಬಾವುಲಿಯ ಕಾಲ ತೊಡರ ಮಹಾವೀರರ್‌ ಚೂಣಿಬವರಮಂ 
ಕೆಣಕಲ್‌ ಕೋಪಾವಿಸ್ಟರಾಗಿಯುಗ್ಗಡರಾವುತರುರವಣಿಸಿ ಕುದುರೆಯಂ 
ಪೊಳೆಯಿಸಿದರ್‌ (ದಶಕು. ೨-೧೬). [ಉಗ್ಗಡ * ರಾವುತ] 
ಉಗ್ಗಡಿಸು, ಉಗ್ಗಳಿಸು, ಉಗ್ಭಡಿಸು, ಉಗ್ರಳಿಸು (ಕ್ರಿ). ೧. ಗಟ್ಟ 
ಯಾಗಿ ಕೂಗಿಹೇಳು; ಉದ್ಭೋಷಿಸು : ಮಾಣಿಸಿದೊಡೆ ಮಾಣದೆ 
ರಪಣಮಂ ತೋಜಯುಮೊತ್ತೆಯನುಗ್ಗಡಿಸಿಯುಮಾಡಿಮೆನೆ ಪೆಜತೇನು 
ಮುಪಾಯಮಿಲ್ಲದೆಮ್ಮಾಳ್ವ ನೆಲನೊತ್ತೆ ಯೆಂದೊಡೆ (ಸಂಪಭಾ. ೭-೩ ವ) ; 
ಶುಕನಿಕರಂಗಳುಗ್ಗಡಿಸೆ (ಗಿರಿಕ. ೯-೪೭); ಭೀಷ್ಮದ್ರೋಣಕೃಪಾದಿಗಳೆದು 45 
ಪಾಂಡವರು ಪಟ್ಟಿಂಥ ಕಷ್ಟಗಳನ್ನು ಉಗ್ಗಡಿಸಿ (ಕೃವಾಉ. ೬). 


20 


ASSES 


ಠಾಗಿ... 


ಉಗ್ಗುವಾತು 


೨. ಕೊಂಡಾಡು ; ಹೊಗಳು: ಕುಲಮನೆ ಮುನ್ನಮುಗ್ಗಡಿಪಿರೇಂ ಗಳ 
(ಸಂಪಭಾ. ೧೦-೨೧) ; ಆದಮುಗ್ಗಡಿಸುವ ಪುಣ್ಯಪಾಠಕರ್‌ (ಸೂಕ್ತಿಸು, 
೧೬-೯) ; ಪ್ರಬಂಧಗಳನ್ನು ಗ್ಗಡಿಸುವ ವಂದಿಮಾಗಧ ಸೂತರ ಸ್ತುತಿಗಳೂ 
(ಕೃವಾವಿ. ೧೩೦). ಉಗ್ಗಳಿಸು; ೧. ವೇತ್ರಂಗಳಿಂ ಸಲುವಾಳರಾ 
ನಂದಿಮಾಕಾಳರುಗ್ಗಳಿಸುತಿರ್ದರ್‌ ಸಭಾ೦ತರದೊಳು (ಕೊಟ್ಟೂಬ. 
೧-೬೪). ಉಸ್ಭಡಿಸು : ೧. ಓರೊರ್ವರ ನೆಜಂಗಳುಮನನ್ಮೋನ್ಯ ವೈರ 
ಕಾರಣಂಗಳುಮನುನ್ವಡಿಸುತ್ತುಂ (ಆದಿಪು. ೫-೮೫ ವ). ೨. ಬಸವಣ್ಣನ 
ಮುಂದಣೆಚ್ಚರಿಕೆಗುಂದದಂತೆ ಉ ಗೃಡಿಸುತ್ತಿ ರ್ದೆನು (ಬಸಣೆ. ೩೩). 
ಉಸ್ಫಳಿಸು : ೧. ವಿಚಿತ್ರ ವಚನಗಳನ್ನು ಉಗ್ಛ್ಭೃಳಿಸುತ್ತಾ ... ಬರೀ 
ಮಾತುಗಳ ಕೌಶಲವನ್ನು ತೋರಿಸಿ (ಕೃವಾವಿ.೭೮). [ಉಗ್ಗಡ್ಕ*-ಇಸ್ಕು] 

ಉಗ್ಗಡೆ "ಉಗ್ಗಡ್ಕ' ನೋ. 

ಉಗ್ಗರ (ನಾ). ಉಗ್ರತೆ: ಫಣಿ ತನ್ನ ಗರಳದುಗ್ಗರ ಹಾಣತೆಂದೀಸೆಣಿಸದೆ 
ನೃಪನನೆಯ್ದಿ ದುದು (ಶ್ರೀಪಾಲ. ೧೧-೬೫). [ಆ ಸಂ. ಉಗ್ರ] 

ಉಗ್ಗಳಿಸು "ಉಗ್ಗಡಿಸು? ನೋ. 

ಉಗ್ಗಾರ "ಉದ್ಗರ' ನೋ. 

ಉಗ್ಗಾರು "ಉದ್ಗರ ಹೋ. 

ಉಗ್ಗಿಿ "ಉಟ? ನೋ. 

ಉಗಿ (ನಾ). ಉಗ್ಗುವವಳು; ಬಿಕ್ಕುವವಳು; ತೊದಲುವವಳು: 
ಉಗ್ಗಂ, ಉಗ್ಗಿ (ಶಮದ. ೩೬ ಪ್ರಯೋ). [ಉಗ್ಗ+-ಇ್ಕ)] 

ಉಗ್ಗು, (ಕ್ರಿ). ತೊದಲು; ಬಿಕ್ಕು: “ಉಗ್ಗು - ವಚನನಿರೋಧೇ 
(ಬಿಕ್ಕಿ ಮಾತಾಡು) ೫ (ಶಮಧಾ) ; ಬಣ್ಣ ಬಳಕೊಂಡು ಹಿಂಗೆ ಉಗ್ಗಿದರೆ 
ಹೆಂಗಪಾ (ಮಾಮನೆ. ೨೩) , ಮಾತುಗೂಳಿ ಜಿಹ್ವೆಯಿದ್ದು ಇಲ್ಲದಂತೆ 
ಉಗ್ಗುತಿರುವನು (ಚಿಂತನ. ೩೧). ಗದೇ. ॥ ತುಳು. ಉಗ್ಗು] 

ಉಗ್ಗು (ಕ್ರಿ). ೧. (ನೀರು) ಚೆಲ್ಲು; ಸಿಂಪಡಿಸು; ಎರಚು: ಜಲ 
ಬಿಂದುಗಳ ರಾಶಿಯು ಮುಗಿಲಿಗೆ ಉಗ್ಗಿದ ಮುತ್ತುಗಳ ಹಾಗೆ ಹಾರುತ್ತಿವೆ 
(ಇಪ್ಪಕ. ೧೪೫) ; ದುರ್ಗಂಧವಾದ ನೀರು ತುಂಬಿ ತಂದು... ಉಗ್ಗಿ 
ಬಿಟ್ಟನು (ಮುಂಬಯಿ. ೪-೧೮೨) ; ಅವನು ಸಿಟ್ಟಿಗೆದ್ದು _ಹುಸೇನನಿಗೆ 
ಗಟಾರದ ನೀರನ್ನು ತಂದು ಉಗ್ಗಿದನು (ರಂಗರೋ. ೪೮). ೨. ಉಕ್ಕಿ 
ಬರು; ನುಗ್ಗಿಬರು: ಬೆಟ್ಟಡಿದೆಯನು ಬಿರಿದು ಬಾಳ ಹಿಗ್ಗಿನ ಬುಗ್ಗೆ 
ಉಗ್ಗಿ ಬಹದದು (ಉಯ್ಯಾಲೆ. ೫೬-೮) ; ಅಟ್ಟಹಾಸದ ಬುಗ್ಗೆ ಉಗ್ಗಿಬರ 
ಹತ್ತಿತು (ಇಪ್ಪಕ. ೩೮೩). [ದೇ.?. / ತುಳು. ಉಗ್ಗು - ಸ್ರವಿಸು] 

ಉಗ್ಗು (ನಾ). ತೊದಲುವಿಕೆ; ಬಿಕ್ಕುವಿಕೆ: ಉಗ್ಗು, ಸಿಗ್ಗು, ಎಗ್ಗು 
(ಶಮದ. ೨೧೧ ಪ್ರಯೋ) ; ರಂಗಮ್ಮ ಇದ್ದಾಳಲ್ಲಾ ಏನಾಗಿದಾಳೆ ? ಸ್ವಲ್ಪ 
ಬಾಯಿ ಉಗ್ಗಾದರೆ ಏನಂತೆ? (ಕಾನೂರು. ೪೦೭). [ಆ ಉಗ್ಗು] 

ಉಗ್ಗು (ನಾ). ಹೆಚ್ಚಳ; ಉಕ್ಕೇರುವಿಕೆ: ಹಸುಗಳ ಓಡಾಟ, ಹಕ್ಕಿಗಳ 
ಹಾರಾಟ, ಇವೆಲ್ಲ ಆ ಹೊಸಬಲದ ಹಿಗ್ಗಿನ ಉಗ್ಗು (ವಿಚಾಮಂ. ೬೬). 

(ಆ ಉರ್ಕು,) 

ಉಗ್ಗು (ನಾ). (ಮಕ್ಕಳ ಮಾತಿನಲ್ಲಿ) ಹಾಲು ಅಥವಾ ನೀರು: 
ಉಗ್ಗುಗಳನಾಗಾಗ ಬಯಸಲು ಹಿಗ್ಗುವಳು ಮುದ್ದಾಡುವಳು ಮುಸು 
ಡೊಡ್ಡಿ ಮುದ್ಧಂ ಬೇಡುವಳು (ಬಸಪು. ೧೫-೧೪). [?) 

ಉಗ್ಗುಮಾತು "ಉಗ್ಗುವಾತು' ನೋ. 

ಉಗ್ಗುವಾತು, ಉಗ್ಗುಮಾತು (ನಾ). ತೊದಲುಮಾತು; ಬಿಕ್ಕಲು 
ಮಾತು: ಕಟ್ಟುಬ್ಬಸದ ಕಿಳ್ಡನಿಯ ಉಗ್ಗುವಾತುಗಳಿಂದ ಬೇಹುಗುಡು 
ವನು (ಮಂತ್ರಶ. ೧೦೭-೨೨). ಉಗ್ಗುಮಾತು: ಚಿಕ್ಕಪ್ಪನ ಉಗ್ಗು 
ಮಾತನ್ನು ಅಣಕಿಸಿ ಅಣಕಿಸಿ ಇಬ್ಬರಿಗೂ ಉಗ್ಗು ಅಗಿಬಿಟ್ಟದ್ದಿತು 

a ಬ n ಬ 

(ತುಟಿಮಾ. ೫೫). [ಉಗ್ಗು * ಮಾತ್ತು] 


ಉಗೃಡಣೆ ೮೬೧ 
ಉಗ್ರಡಣೆ “ಉಗ್ಗಡಣೆ' ನೋ. | 
ಉಗ್ಭಡಿಯಂತ್ರ (ನಾ). ನೀರನ್ನು ಎತ್ತುವ ಯಂತ್ರ; ಏತ; | 


ಕಲಿ: ತ ತುಂಬುವ ಕೆಡಪುವ ಸಿರಿದುಗ್ಭ ಇಯೂಂತ್ರ ದಂತೆ 
ಭನಮಾಲೆಯೊಳಂ ಕರುಗುತ್ತಿರ್ಪೆನ್ನುಮನುದ್ಧರಿವುದು ಸದ್ಗುರುವೆ 
` (ತ್ರಿಪುವಿ, ೩೦-೧೧). (ಆ. ಸಂ. ಉದ್ಭಟೀಯಂತ್ರ] 
ಉಗ್ಭಡಿಸು "ಉಗ್ಗಡಿಸು? ಕೋ. 
ಉಗ್ಭಳಿಸು "ಉಗ್ಗಡಿಸು' ನೋ. 
ಉಗ್ರ (ಗು). ೧. ಭಯಂಕರವಾದ; ತೀವ್ರವಾದ; ಘೋರವಾದ; 
ತೀಕ್ಷ್ಣವಾದ: ಉಗ್ರಸಂಗ್ರಾನೋಗ್ರನಪ್ಪೆನಗೆ ಗೋನಿಯೋಗದಂಡ 
ಧರನೊಳ್‌ ದಂಡವಪಹಾಸ್ಯಮಪ್ಪುದು (ಜಗವಿ. ೫-೬೧ ವ) ; ಕಡುನೇಮ |1| 
ವಿಡಿದು ಕಕ್ಕಸಗೊಂಡು ಮುನಿನರರೊಡರಿಸುವುಗ್ರತಪಗಳು (ಹದಿ ಬ. 
(ನಾ). ೨. ಪ್ರಚಂಡತೆ; ಘೋರತೆ: ಅಡವೀಸಿಂಗವ 
ಕಜಕಿಯಲ್‌ಬಕ್ಕುಗ್ರದ ವ್ಯಾಘ್ರಮಂ (ಸೋಮೇಶ. ೪೯). 
ಷ್ಠ. ೪. ಕ್ರೂರನಾದನು; ನಿರ್ದಯನಾದವನು: 


| 
| 
| 
[{ 


೨-೨೮). 

ತಿದ್ದಲಕ್ಕು 
೩. ಕೋಪಿ 
ಬಂದಿಕೆ ಕುಂಭೋದಯದೊಳ್‌ ತೊಲಿಲ್ಪ್ಬನಧನಂ ದುಃಖಾರ್ತನುಗ್ರಂ 


[ 

| 

| 

| 

| 
ಶಠಂ (ಜಾತತಿ. ೧೭-೨೦). ೫. ಶಿವ: “ಹರನುಗ್ರನೀಶಂ ತ್ತ 
| 
| 


15 


(ಮಂಗರಾ. ೪-೧೧) ; ದುಷ್ಟಜನಶಿಕ್ಷಕನಾಗಿರ್ಪುದರಿಂದ ಉಗ್ರನೆಂದು 
ಪೆಸರ್‌ (ಭಾರಶಾಂ. ೪೩). ೬, ಮಂತ್ರಿನರಕಗಳಲ್ಲಿ ಒಂದು: ಉಗ್ರ. 
ವೃಕಾಸ್ಯ, ಗ್ರಾಹ, ಕುಂಭಿ, ನಕ್ರವೆಂಬೈದು ಮಂತ್ರಿನರಕಂಗಳಿಂದೊಡ 
ಗೂಡಿ ಪ್ರಚಂಡವೆಂಬರಸುನರಕವಿಹುದು (ವಿವೇಕ. ೧೮೦). ೩. ಶಂದೆ 
ಕ್ಷತ್ರಿಯ, ತಾಯಿ ಶೂದ್ರಳಾಗಿರುವ ಸಂಕರ ಜಾತಿಯವನು. 
೮, ಎ ಉಗ್ರತೆ ೨: ಚಂಡತ್ವಮೆ ಉಗ್ರಂ (ರಸರ. ೪-೨೩೭ ವ). [ಸೆಂ.] 
ಉಗ್ರಕರ (ನಾ). ತೀಕ್ಷ್ಣವಾದ ಕಿರಣಗಳನ್ನು ಉಳ್ಳವನು; 
ಸೂರ್ಯ: ಉಗ್ರಕರನತುಳ ವನಸ್ಪತಿ ಸಂಕೀರ್ಣವೆನಿಪ್ಪೀ ವಿತತಾಟನಿ 
ಯಲ್ಲಿ ಸಲಿಸನೆಂದುಂ ಕರಮಂ (ಚಂದ್ರಪು. ೫-೫೧). [ಉಗ್ರ * ಕರ್ಮ) 
ಉಗ್ರಕರ್ಮ (ನಾ). ಕ್ರೂರವಾದ ಕೆಲಸ: ಉಗ್ರಕರ್ಮವನ ನೆನೆಯ 
ಬೇಡ ವ್ಯಗ್ರದಲಿ ಸಾಧಿಸಿದೆ ವವಧಿಸಮಗ್ರ ವನು ಸಾಕಿನ್ನು ಬಿಡಿಸು ನಿರಾಟ 
ಭೂಪತಿ (ಕುವ್ಯಾವಿ. ೪-೫೭). (ಉಗ್ರ + ಕರ್ಮ] 
ಉಗ್ರಗಂಢ (ನಾ). ಕಟುವಾದ ವಾಸನೆಯುಳ್ಳದ್ದು ; ಬೆಳ್ಳುಳ್ಳಿ, 
ಬಜೆ, ಅಜವಾನ ಮೊದಲಾದುವು: “ಬಜೆ; ಅಜವಾನ” (ಗಂಗಾಮ. 
೩೮). [ಸಂ.] 
ಉಸ್ರಗಂಧಿ (ನಾ). - ಉಗ್ರಗಂಧೆ: “ಉಗ್ರಗಂಧಿಯೆನೆ ವಜೆಬಜೆ 
ಯೆನಿಕ್ಕುಂ ೫ (ಮಂಗರಾ. ೪೧-೩೪). [೮ ಸಂ. ಉಗ್ರಗಂಧಿನ್‌] 
ಉಗ್ರಗಂಧೆ (ನಾ). - ಉಗ್ರಗಂಧ (ಕಿ). [ಸೆಂ. ಉಗ್ರಗಂಧಾ] 
ಉಗ್ರಗಾಮಿ (ನಾ). ರಭಸದಿಂದ (ಮುಂಡೆ) ನುಗ್ಗುವವನು; 
ತೀಕ್ಷ್ಣವಾಗಿ ಮುಂದುವರಿಯುವವನು: ಮಧೃಮಮಾರ್ಗಗಾಮಿ 
ಯಾದ ಅವನು ನರೋದ್ನಿಕ್‌ ಪಂಥದ ಉಗ್ರಗಾಮಿಯಾದನು (ಪುನಕು. 
೫೩೬). [< ಸಂ. ಉಗ್ರಗಾಮಿನ್‌) 
ಉಗ್ರಘೋಷ (ನಾ). ಭಯಂಕರವಾದ ಧ್ವನಿ: ಆಕಾಶಮಾಶಾಂತರ 
ದಿಂದಂ ಪತ್ತುವಿಟ್ಟೀ ಧರೆಗೆ ಕೆಡೆದುದೆಂಬಂತುಮಾಶಂಕೆ ಫೊಣ್ಮುತಿರೆ[4 
ಪೆರ್ಚಿತ್ತುಗ್ರಘೋಷಂ ಪ್ರಳಯಘನಘಟಾಟೋಪಸಗಂಭೀರಘೋಷಂ 
(ಆದಿಪು. ೧೩-೩೬). [ಉಗ್ರ + ಘೋಷ] | 
ಉಗ್ರಣ “ಉಗ್ರಾಣ' ನೋ. 
ಉಗ್ರತಿಮಿ (ನಾ). ಸಮುದ್ರದಲ್ಲಿರುವ ಭಯಂಕರವಾದ ಅತಿದೊಡ್ಡ 
ಮಾನು: ಉದನ್ವದುಗ್ರತಿಮಿಯಂ ಸಲೆ ತದ್ರುಚಿಯೆಂದು ಬೆರ್ಚುವಂ |45 
(ಚಂದ್ರಪು. ೭೬-೩೪). (ಉಗ್ರ + ತಿಮಿ] 


1] 
[ 
| 


25 


| 


95 


ಉಸ್ರಶಾಸನ 


ತೆ (ನಾ). ೧. ಕ್ರೌರ್ಯ; ರೌದ್ರತೆ; ಭಯಂಕರತೆ: ಪ್ರಳಯ 
ದ್ರ ನು ಗ್ರ ತೆಯಂತೆ (ಭಾವಚಿಂ. ೫-೨೦). ೨, [ಕಾವ್ಯಮಾ] 
ಮೂವತ್ತುಮೂರು ಸಂಚಾರಿಭಾವಗಳಲ್ಲಿ ಒಂದು: ಸಂಚಾರಿಭಾವ 
ಗಳು ಮೂವತ್ತುಮೂರು : -೧ ನಿರ್ವೇದ ... ೨೭ ಉಗ್ರತೆ (ದುಷ್ಟರ 
ಅಪರಾಧಾದಿಗಳಿಂದ ರೇಗುವುದು) (ಕೈಪಿಡಿ. ೧೮೮); ಅತಿಕ್ರಾರ್ಯವೇ 
ಉಗ್ರತೆ (ಭಾರಮಾ. ೩೪೭). [ಸಂ, ಉಗ್ರತಾ] 
ಉಗ್ರತೇಜ (ನಾ). ತೀಕ್ಷ್ಣವಾದ ತೇಜಸ್ಸು: ಉಗ್ರತೇಜಂ ಕಿಡುತಿ 
ರ್ಪಿನಂ (ಗವಾಯು. ೯-೩೫). [ಸಂ. ಉಗ್ರತೇಜಸ್‌ (ಉಗ್ರ * ತೇಜಸ್‌)] 
ಉಗ್ರದಂಡ (ನಾ). ೧. ಕ್ರೂರವಾದ ಶಿಕ್ಷೆ; ನಿರ್ದಯವಾದ ಶಿಕ್ಷೆ : 
ಕಾಲನುದ್ದಂಡೋಗ್ರದಂಡ ಕರಾಳಬಾಧೆಗೆ ಬಿದ್ದೆಯಲ್ಲಾ (ಬಸಪು. 
೪೯-೧೦). ೨. ಕ್ರೂರವಾಗಿ ಶಿಕ್ಷಿಸುವ ಸ್ವಭಾವದವನು. 
[ಉಗ್ರ + ದಂಡ] 
ಉಗ್ರಧನ್ವ (ನಾ). ೧. ಪ್ರಬಲನಾದ ಬಿಲ್ಲಾರ. ೨. ಇಂದ್ರ: “ಪುರಂ 
ದರನುಗ್ರಧನ್ವಿ ನ್ವ]? ಬ ೧೨-೧). (ಸೆಂ. ಉಗ್ರಧನ್ವತ್‌' 
ಉಗ ಗ್ರನಖು (ನಾ). ಹರಿತವಾದ ಉಗುರುಳ್ಳ ಪ್ರಾಣಿ: ಸ ಹಟ್ಟ 
ಭತ ಸಮಯೋಗ್ರನ ಖಂಗೆ ಈಗ ಮ )ಿಗರಿಫುವೆಸರುತ್ತ ಮಿಳೆಯೆ 
(ಗದಾಯು. ೨-೨). [ಉಗ್ರ + ನಖ) 
ಉಗ್ರನರಸಿಂಹ (ನಾ). ೧. ರೌದ್ರರೂಪದಿಂದ ಕೂಡಿದ ನರಸಿಂಹ: 
ಹಂಪೆಯ ಉಗ್ರನರಸಿಂಹ (ರೂಢಿ). ೨. (ಆಲಂ) ಅತಿ ರೋಷಾವೇಶ 
ವುಳ್ಳವನು: ಅಪ್ಪ ಉಗ್ರನರಸಿಂಹನಾಗಬಹುದೆಂದು ತೋರಿದ್ದು ನನಗೆ 
ಮೊನ್ನೆರಾತ್ರಿ ಮಾತ್ರ (ವಾತ್ಸಲ್ಯ. ೨೯೯). [ಉಗ್ರ + ನರಸಿಂಹ] 
ಉಗ್ರಪಕ್ಷ (ನಾ). ತೀವ್ರಗಾಮಿಯಾದ ಪಕ್ಷ: “ಅತಿಯಾಗಿ ಹೋಗುವ 
ಗುಣ, ಸ್ಥಿತಿ; ಅತಿಪಕ್ಷ; ಉಗ್ರಪಕ್ಷ” (Extremism. ಇಂಕನಿ). 
[ಉಗ್ರ + ಪಕ್ಷ] 
ಉಗ್ರಪಾಣಿ (ನಾ). ಭಯಂಕರವಾದ ಕೈಯುಳ್ಳವನು: ನಾನಾ 
Rs ್ಯ ಗುಪಾಣಿಗಳುಮುದಾರವೀರರಸ ರಭಸೋಗ್ರ ಪಾಣಿಗಳು 
ಮಾಗಿ ಮಗಧನ ಮುಂದೆ ಬಂದು ನಿಂದು (ಆವಿಪು. ೧೨-೯೨ ವ). 
[ಉಗ್ರ + ಪಾಣಿ] 
ಉಗ್ರಪ್ರತಿಗ್ರಹ (ನಾ). ಎಳ್ಳು, ಎಮ್ಮೆ, ಮೊಸರು ಮೊದಲಾದುವು 
ಗಳನ್ನು ಸ ಪ್ರತಿಗ್ರಹಿಸುವುದು, —ದಾನತೆಗೆದುಕೊಳ್ಳುವುದು ಡೆ 
ಅತ್ಯಶನ, ಅತಿಪಾನ, ಉಗ್ರಪ್ರತಿಗ್ರಹ, ಉಚ್ಛಿಷ್ಟ, ಪರ್ಯುಷಿತ, ನಿಷಿದ್ಧ 
ದ್ರವೃಂಗಳಂ ವರ್ಜಿಸುವುದು (ಎವೇಕ. ೧೩೮). [ಉಗ್ರ + ಪ್ರತಿಗ್ರಹ) 
ಉಗ್ರಬಲ (ನಾ). ಭಯಂಕರವಾದ ಬಲವನ್ನು ಉಳ್ಳವನು : ಬಲ 
ದೇವ ವಾಸುದೇವರೊಳಲಂಘ್ಯ ಬಲನೊರ್ವನುಗ್ರಬಲನೊರ್ವನವರ್‌ ಕೆಲ 
ದೊಳಿರೆ ಚಂದ್ರರನಿಮಂಡಲ ಮಧ್ಯದ ಕನಕಗಿರಿಗೆ ನೃಪನೆಣೆಯಾದಂ 
( ಶಾಂತಿಪು. ೧-೮೦). [ಉಗ್ರ + ಬಲ] 
ಉಗ್ರಲೋಚನ (ನಾ). ತೀಕ್ಷ್ಣವಾದ ಕಣ್ಣುಗಳನ್ನು ಉಳ್ಳವನು; 
ಅಗ್ನಿನೇತ್ರ ; ಶಿವ: ಉಗ್ರಲೋಚನನಚಳಭಕ್ತ ಗುಣಾಗ್ರಗಣ್ಯನು ಭಕ್ತಿ 
ಪುಣ್ಮನು ನಿಗ್ರಹಾನುಗ್ರ ಹ ಸಮಗ್ರೋದಗ್ರಬಲಶೌರ್ಯ (ಬಸಪು. 
೫೩-೨). [ಉಗ್ರ + ಲೋಚನ] 
ಉಗ್ರವಾದಿ (ನಾ). - ಉಗ್ರಗಾಮಿ : ಹಿಂಸಾಮಾರ್ಗದಿಂದ ಮಾತ್ರ 
ಸ್ವಾತಂತ್ರ್ಯವನ್ನು ಗಳಿಸಬಹುದೆಂದು ಉಗ್ರವಾದಿಗಳು ಭಾವಿಸಿದ್ದರು 
(ರೂಢಿ). [ಆ ಸಂ. ಉಗ ಗ್ರವಾದಿನ್‌] 
ಉಗ್ರಶಾಸನ (ನಾ). ೧. ಕಟ್ಟು ಿನಿಟ್ಟ್ರಾದ ಆಜ್ಞೆ ಯಿಂದ ಕೂಡಿದ 
ಸ: ಅಪ್ಪಣೆ ಮಾರಿದವರನ್ನು ಳ್ರೊ ರವಾಗಿ ದಂಡಿಸುವವನು 
(ಕಿ). ೨. ಕಟ್ಟಪ್ಪಣೆ (ಕಿ)- (ಉಗ್ರ + ಶಾಸನ] 


ಗ್ರ 
ರು 


ಉಗ್ರಸತ್ಪ 


ಉಗ್ರಸತ್ವ (ನಾ). ೧. ತೀವ್ರವಾದ ಶಕ್ತಿಯನ್ನು ಉಳ್ಳುದು; ಮಿಗಿ 
ಲಾದುದು : ಮನವುಗ್ರಸತ್ವವಾ ಹರಿಣನಿಂ ಮರುತ ನಿಂ ಸರಳಿನಿಂ 
ದೃಷ್ಟಿಯಿಂ ಮನದಿಂ ರಥಾಶ್ವ ಮಿಗಿಲು (ಹಚಕಾ.೬-೩೩). ೨. ಭಯಂಕರ 
ವಾದ ಪ್ರಾಣಿ, ಜೀವ: ಅತ್ಯುಗ್ರಸತ್ವಂಗಳಿಂದರ್ವಿಸುವೀ ದುರ್ವಾರ 
ಕಾಂತಾರಮನಬಲೆಯೆ ನಿಶ್ಶಂಕೆಯಿಂದೆಂತು ಪೊಕ್ಳೆ (ಪಂರಾಮಾ. ೯-೩೯). 
೩. ತೀಕ್ಷ್ಣವಾದ ಶಕ್ತಿ. [ಉಗ್ರ + ಸತ್ವ] 

ಉಗ್ರಾಂಬಕ್‌ (ನಾ). - ಉಗ್ರಲೋಚನ: ಅನುಜೆ ತಳುವಿದಳೆಂದು 
ರೋಷಸ್ತನಿತಗದ್ದ ದಕಂಠನೊದೆದೆದ್ದನು ಮಹೀಮಂಡಲವನುಗ್ರಾಂಬಕನ 
ಡೊಂಬಿನಲಿ (ಕುವ್ಯಾಆ. ೯-೧೮) ; ಉಗ್ರಾಂಬಕನಂ ಗರಳಗ್ರೀನನ ದೇವ 
ಕುಲಾಗ್ರಣಿಯಂ (ಉದ್ಭದೇ. ೧-೫). [ಉಗ್ರ + ಅಂಬಕ) 

ಉಗ್ರಾಕ್ಷ(ನಾ). - ಉಗ್ರಲೋಚನ: ಆಕ್ಷಣದೊಳುಕ್ಷದ್ವಜನನುಗ್ರಾ ಕ್ಷನಂ 
ಮೆಚ್ಚಿಸಿ (ಬಸಪು. ೫೮-೨೬). (ಸಂ. (ಉಗ್ರ + ಅಕ್ಷಿ* -)] 

ಉಗ್ರಾಣ, ಉಗ್ರಣ (ನಾ). ಧಾನ್ಯ ಮೊದಲಾದ ಸಾಮಾನುಗಳನ್ನು 
ತುಂಬುವ ಮನೆ; ದಾಸ್ತಾನು ಕೋಣೆ: ಅಕ್ಕಿ ಕಣಿಕವ ರಾಸಿ ಮಾಡಿ 
ದರು ಮಹಮನೆಯ ಉಗ್ರಾಣಕೆ (ಸಿದ್ಧರಾ. ೮-೫೦); ಆ ರಾಜಕೃತಾಂ 
ತನ ಬಳಕೆಯ ಭಂಡಾರಂ ಮೃತ್ಯು ಮಹಾದೇವತೆಯುಗ್ರಾಣಂ (ಜಯಕಾ. 
೬-೨೦) ; ಅನಂತರ ಆ ಕೊಠಡಿ... ಉಗ್ರಾಣವಾಗಿ ಮಾರ್ಪಟ್ಟಿತು 
(ಏಕಾಂಗಿ. ೨೦). ಉಗ್ರಣ: ಉಗ್ರಣದ ಮನೆಯೊಳಗೆ ಬಹುವಿಧ ವೆಗ್ಗಳಾ 
ಗಿಯೆ ಸರುಕು ತುಂಬಿರೆ ದಿಗ್ಗನೆಲ್ಲವ ತೆರಹು ಮಾಡಲು ಬರಿಯ ಬಯಲಿ 
ಹುದು (ಜ್ಞಾನಸಿಂ. ೮-೧೪೮). 

[ಆ ಸಂ. ಉದ್ಭ್ರಹಣ. / ತಮಿ. ಉಕ್ಕಿರಾಣ; ಮಲ. ತುಳು. 

ತೆಲು. ಉಗ್ರಾಣ] 

ಉಗ್ರಾಣತೆ (ನಾ). ಬಹಳವಾಗಿ ಹೊಮ್ಮಿದ್ದು : 4ಉಗ್ರಾಣತೆಯೆನೆ 
ಬಹಳಮಾಗಿ ಪೊಣ್ಮಿದುದಕ್ಕುಂ ೫ (ಭಾರನಿ. ೬೩). (2) 

ಉಗ್ರಾಣಿ (ನಾ). ೧. ಉಗ್ರಾಣದ ಮೇಲ್ವಿಚಾರಕ, ಅಧಿಕಾರಿ : 
ಉಗ್ರಾಣಿ ನಾರಣವೆಗ್ಗಡೆಯ ಗಿರಿಪಯ್ಯ (Fun. 1-1, ೩೪೯-೪ ; 
1282) ; ಪಡಸಾಲೆಗಳ ಮೇಲೆ ಉಗ್ರಾಣಿಗಳೂ ಕಾರಕೂನರೂ ತಮ್ಮ 
ತಮ್ಮ ಅಂತಸ್ತಿಗೆ ಅನುಗುಣವಾದ ಆಸನಗಳಲ್ಲಿ ಕುಳಿತು ಅಧಿಕಾರಗಳನ್ನು 
ಚಲಾಯಿಸುತ್ತಿದ್ದರು (ಶ್ರೀರಾಯ. ೪೪); ನಾನು ಆ ದೇವರ ಉಗ್ರಾಣಿ 
ಅದರ ಮೇಲ್ವಿಚಾರಣೆಯ ಭಾರ ಮಾತ್ರ ನನ್ನದು (ರಾಜ್ಯೋದ. ೫). 
೨. ಉಗ್ರಾಣದ ಸೇವಕ (ಕ). ೩, (ಕರಾ). ಗ್ರಾಮದ ಉದ್ಯೋಗ 
ಸ್ಫರ(ಸಟೀಲ ಶಾನುಭೋಗರ) ಸೇವಕ: ರಿಕಾರ್ಡು ದಘ್ನರಗಳನ್ನು 
ಹೊತ್ತುಕೊಂಡು ಉಗ್ರಾಣಿ ಮತ್ತು ಭಟ್ಟಿರ ಈರ್ವರ ಕೂಲಿಗಳು 
(ಮಣ್ಣನಂ. ೧೨). [ಉಗ್ರಾಣ + -ಇ] 

ಉಗ್ರಾಣಿಕೆ (ನಾ). - ಉಗ್ರಾಣಿ (8). [ಉಗ್ರಾಣ * -ಇಕ] 

ಉಗ್ರಾಣಿಸು (ಕ್ರಿ). ಉಗ್ರಾಣದಲ್ಲಿ ಕೂಡಿಡು: ಕಾಣಿಗೆ ಕಾಣಿಯ 
ನರ್ಚಿಪ ಕೇಣಂ ಮಾಣ್ಹೀಗಳುಳ್ಳ ತನ್ನರ್ಥಮನುಗ್ರಾಣಿಸದಿತ್ತಪಳೀ 
ಬಿನ್ನಾಣಮುಮಾ ಚರ್ಮಭಸ್ತ್ರಿಕೆಯ ಬಲಮಲ್ತೇ (ದಶಕು. ೮-೧೯೧). 

[ಉಗ್ರಾಣ + -ಇಸ್ಕು] 

ಉಗ್ರಿ (ನಾ). ೧. ಒಂದು ವಿಷಮೂಲಿಕೆಯ ಬೇರು (೪). ೨. ಉಗ್ರ 
ಜಾತಿಯ ಹೆಂಗಸು (ಕ). [ಸಂ. ಉಗ್ರಾ] 

ಉಫೆ "ಉಫೇ' ನೋ. 

ಉಭೇ, ಉಗೈೆ, ಉಫೆ (ಅ). ಜಯಘೋಷ; ಕೊಂಡಾಟದ 
ಅನುಕರಣ ಶಬ್ದ; ಭಳಿರೆ: ಕಟ್ಟಗೆಗಾಜರುಘೇಯುಘೀಯೆನುತ್ತಿರೆ 
(ಧರ್ಮಾಮೃ. ೬-೧೫೮) ; ನೆರೆದ ಜನವೆಲ್ಲುಘೇ ಚಾಂಗು ಬೊಲ್ಲೆನು 
ತಿರೆಲು (ಸಂಬಿರ. ೫-೭೫) ; ಜಗವುಘೀಯೆಂದುದು (ಕುವ್ಯಾಕ್‌ ೬-೩೨); 


20 


40 


45 


೮೬೨ 


ಉಚಿತನರ್ಜ 


ಶತಸಹಸ್ರ ಕಂಠಗಳು ಏಕಕಂಠವಾಗಿ ಉಘೇ, ಹೊಯಿಸಳೇಶ್ವರ ಉಘೇ 
ಉಘೇ ಎಂದು ಬೊಬ್ಬಿರಿದುವು (ಶಾಂತಲಾ. ೧೦೭). ಉಗೈ : ಉಗೆ 
ಚಾಂಗು ಬಲಯೆಂದು ನೆಗೆವ ರಭಸಂಗಳೊಳು (ದೀಕ್ಲಾಬೋ. ೧೦೭-೭). 
ಉಘೆ: ಕಾಶೀರಮಣ ವಿಶ್ವನಾಥಂ ನಿಜವ ತೋಜಾದನು ಜನರುಫೌಯೆ ನೆ 
(ಹಚಕಾ. ೧೩-೧೯) ; ಉಘೆಯೆಂಬ ಶಬ್ದಸಂಭ)ಮದಿಂದೆ ಬಹಳ ನಂಬು 
ಗೆಯ ಸೇವಕರು ಕಂಚುಕಿಯು ಉಳೆಯೆನಲುಜ್ಞು ಗದೊಳು ರತ್ನಮಯದ 
ಹಾನ್ರೆಗೆಯ ಮೆಟ್ಟಿಸಿದರಚ್ಕುತಗೆ (ಮೋಹತ. ೪೨-೩೮), [?) 
ಉಚಕೊರಡು "ಉಜ್ಜುಗೊರಡು' ನೋ. 
ಉಚಟಿಗೆ (ನಾ). ಒಂದು ಔಷಧಿಗಿಡ : “ಚಕ್ರಲಾ--ಉಚಟಗೆ (?) ” 
(ಓಷಧಿ. ೫೩). [3] 
ಉಚಾಪತಿ, ಉಚ್ಚಾಪತಿ (ನಾ). (ಉಕ). ಸಾಲವಾಗಿ ಸಾಮಾನು 
ಗಳನ್ನು ತೆಗೆದುಕೊಳ್ಳುವುದು : ಕಿರಾಣಿ ಅಂಗಡಿಯನರಿಗೆ ತಮ್ಮ 
ಉದ್ದರಿ ಉಚಾಪತಿಯ ಹಣದ ಚಿಂತೆಯಿಲ್ಲವೆ? (ತುಬ್ಬಣ್ಣ. ೨೦೫) ; 
ನಮ್ಮದೂ ಅವರದೂ ಮೂವತ್ತು ವರ್ಷದ ಉಚಾಪತಿ (ರೂಢಿ). 
ಉಚ್ಚಾ ಪತಿ: (8). 
[4+ ಮರಾ. ಉಚಾಪತೀ; ಒಂ. ಉಚಾಪತ್‌] 
ಉಚಾಯಿಸು, ಉಚ್ಚ್ರಾಯಿಸ್ಕು ಉಛಾಯಿಸು (ಕ್ರಿ). ಮಾರು; 
ಹದ್ದುಮಿಾರು; ಉಲ್ಲಂಥಿಸು; ಅವಿಧೇಯನಾಗು: ಸುಮ್ಮನೇ 
ಮಾತು ಯಾಕೆ ಉಚಾಯಿಸುತ್ತೀರಿ (ಸಾವಿಸ. ೭೬); ಮಾತುಗಳು 
ಉಚಾಯಿಸಿ ಮುಂದೆ ಬಂದಿದ್ದುವು (ಮುನಿಮಾ. ೩೬); ನರಸಿಂಹನೂ ಹೀಗೆ 
ಉಚಾಯಿಸಿ ಯಜಮಾನರ ಮುಖ ಮುರಿಯುತ್ತಿರಲಿಲ್ಲ (ಮಾಮನೆ. ೨೫). 
ಉಚ್ಚಾಯಿಸು (8). ಉಭಾಯಿಸು : ತಾಳೋ, ಅಸ್ಟು ಉಛಾಯಿಸಿ 
ಮಾತಾಡಬಾರದು (ಚೆಂಗೂಚೆ. ೪೫); ರಾಘು ಮನೆಗೆ ಬಂದಾಗ ಸೊಸೆ 
ಯನ್ನು ತನ್ಪಿಸಿ ಕೆಲವು ವೇಳೆ ಮಾತುಗಳನ್ನು ಉಭಛಾಯಿಸುತ್ತಿದ್ದರು. 
ಜೋಕೆ ಎನ್ನುತ್ತಿದ್ದರು (ಮೂಲಾನ. ೧೪೩). 
[ಉಚ್ಛಾ* -ಇಸ್ಕು. ಔ ಉಚಾ + ಹಿಂದಿ. ಉಚಾನಾ] 
ಉಚಿತ (ಗು). ೧. ಸರಿಯಾದ; ಯೋಗ್ಯವಾದ; ತಕ್ಕುದಾದ: 
ಅತಿಶಯಧವಳೋಪನೀತಿಮಾರ್ಗೋಚಿತೆಗತಿ ಭಾವಿತಮಾ'ರ್ಗಳಂ ಕ್ರಿ 
ಯಾರ್ತ್ಮಂ (ಕವಿರಾ. ೨-೧೫೧) ; ಮನದನ್ನನ ಸೇವೆಗುಚಿತ ವಸ್ತುಗಳನೆ 
ಚಿಂತಿಪುದು (ಹದಿ ಬ. ೩-೧೯). ೨. ಸುಖಕರವಾದ; ಸಂತೋಷ 
ದಾಯಕವಾದ. ೩. ಪಳಗಿದ ; ಬಳಕೆಯ ; ಚೆನ್ನಾಗಿ ತಿಳಿದಿರುವ. 
(ನಾ). ೪. ಕಾಣಿಕೆ; ಬಹುಮಾನ; ಕೊಟ್ಟವಸ್ತು : ಅರಸು ತಾಂ 
ಕೊಡುತಿಪ್ಪ ವರವುಚಿತಮಂ ಏಲಿಸಿ (ಪ್ರೌಢರಾ. ೧-೫೦) ; ತರತರ ಉಚಿತ 
ಗಳನ್ನು ಮಹಾಕವಿಗಿತ್ತು ಮನ್ನಿಸಿದರು (ನಾಡೋಜ. ೨೧೮). ೫. ಹಣ 
ಕೊಡದಿರುವುದು ; ಪುಕ್ಕಟಿಯಾದುದು : ಉಚಿತ ವಾಚನಾಲಯ 
(ರೂಢಿ); ಉಚಿತ ವಿದ್ಯಾರ್ಥಿನಿಲಯ (ರೂಢಿ). ೬. ಸಂದರ್ಭಕ್ಕೆ ತಕ್ಕ 
ರೀತಿ; ಕ್ರಮ; ಔಚಿತ್ಯ: ಕನ್ನಡದೊಳಗೇಕ ಬಹುತ್ವಂ ದ್ವಿವಚನ 
ಮುಚಿತದೆ ಬರ್ಕುಂ (ಶಮದ. ೯೪). [ಸಂ.] 
ಉಚಿತಜ್ಞ (ನಾ). ಯೋಗ್ಯತೆಯನ್ನು ತಿಳಿದವನು; ತಕ್ಕುದನ್ನು 
ಬಲ್ಲವನು; ಔಚಿತ್ಯವನ್ನು ಅರಿತವನು: ಪ್ರಚುರತೆಯಿಂ ಬಹು 
ವಚನಂಗಳವೇಕ ವಚನ ಕೃತಲಿಂಗಂಗಳ್‌ ನಿಚಿತವಿಸರಗ್ಗಮನುಟ್‌ ದಂದು 
ಚಿತಜ್ಞರ್ತಿಳಿವುದಿವನುದಾಹೃತಿಮುಖದಿಂ ( ಶಮದ. ೮೭).  [ಸೆಂ.] 
ಉಚಿತವರ್ಣ (ನಾ). ಸಂದರ್ಭಕ್ಕೆ ತಕ್ಕಂತೆ ಹೊಂದುವ 
ಅಕ್ಷರ: ತತ್ಪುರುಷಸಮಾಸದೊಳುದ್ಯತ್ಪೂರ್ವಪದಾಂತ್ಕಲೋಪಮಕ್ಕುಂ 
ಪ್ರಚುರಂ ವ್ಯತ್ಪಾದಿಸಲ್ಕೆ ಪಡೆಗುಂ ತತ್ಪರದೊಳ್ಬಲಿಕಿಯಮುಚಿತವರ್ಣಾ 
ಗಮಮುಂ (ಕಾವ್ಯಾವ. ೨೪೬), [ಉಚಿತ + ವರ್ಣ) 


ಉಚಿತವಲ 


ಉಚಿತವಲಃ (ನಾ). ಯೋಗ್ಯತೆಯನ್ನು ತಿಳಿ; ಕ್ರಮವನ್ನು ತಿಳಿ: 
ನೆರೆದುದುದಧಿಪರೀತ ಪೃಥ್ವಿ «ಶ್ವರರು ಬಳಿಕವರುಚಿತನಆದಾದರಿಸಿ 
ಹರಿವಿಷ್ಟರಗಳಲಿ ಸತ್ಯರಿಸಿದನು ಭೂಪ (ತೊರರಾ. ೧-೧೪-೪). 
[ಉಚಿತ + ಅಜ] 


೮೬೩ 


ಉಚ್ಚರಿಸು 


ಉಚ್ಚ ಂಡಕರ (ನಾ). ೧. ತೀಕ್ಷ್ಣವಾದ ಕಿರಣ. ೨. ಸಾಮರ್ಥ್ಯ 
ಉಳ್ಳ ಕೈ. ೧, ೨: ಆನತಜನಕ್ಕಾನಂದಮಂ ಮಾಲಕ್ಕಿ ಮಂಗಳ 
ಮು ಚ್ಚ ೦ಡಕರಂ ಮಹೀವಳಯದೊಳ್‌ ಚಾಳುಕ್ಕಮಾರ್ತಂಡನಾ 
(ಗದಾಯು. ೧-೪). [ಉಚ್ಚಂಡ + ಕರ್ಕ] 


ಉಚಿತವಿಧಿ (ನಾ). ಸಂದರ್ಭಕ್ಕೆ ತಕ್ಕ ಕ್ರಮ; ಯೋಗ್ಯವಾದ ರೀತಿ: | 5| ಉಚ್ಚಂಬರಿ (ಕ್ರಿ). ಮೇಲೆ ಬೀಳು; ಮೇಲೆ ಹಾರು: ವಸುದೇವ 


ದರೆ ದಾರ ಬಾರಮಕ್ಕುಂ ಪರದಾ ದ್ವಾರಕ್ಕೆ ಪೂರ್ವಡೊಳ್‌' ತದ್ಭವಮಾಗಿಕೆ | 


ಸಿರಿಯ ವಂಕಪಾಣಿಯಮಿರೆ ಕಂಟಯಮುಚಿತವಿಧಿವಿಕಲ್ಪವಿಧಾನಂ 
(ಶಮದ. ೨೯೬). [ಸಂ. 
ಉಚಿತನೆಡಂಗಿ (ನಾ). ಒಬ್ಬಾಕೆಯ ಬಿರುದು : ಲಕ್ಷ್ಮೀನೊಳಂಬ 
ನಣುಗಿ ಉಚಿತವೆಡಂಗಿ ಶ್ರೀಮದ್ದೇವಳದೇವಿ (ಸೌಇಇ. 1-1, ೯೧-೧೭ ; 
1036). (ಉಚತ + ಬೆಡಂಗಿ] 
ಉಚಿತಾಕ್ಷರ (ನಾ). - ಉಚಿತವರ್ಣ: ಕರಮರ್ಥಾಕರಮುಚಿತಾಕ್ಷರ 
ಮವಲಂಬ ಪ್ರಸನ್ನಮತಿ ಮಧುರಮಲಂಕರಣಯುತಮೆನಿಸಿ(ಛಂದೋಂಬು. 
೧-೯). [ಉಚಿತ ಅಕ್ಷರ] 
ಉಚಿತೋಕ್ತಿ (ನಾ). ಯೋಗ್ಯವಾದ ಮಾತು; ಸಂದರ್ಭಕ್ಕೆ 
ಸರಿಯಾದ ಮಾತು: ಇನಿತರ್ಥದೃಷ್ಟಿಯಿಲ್ಲಿನಿತುಚಿತೋಕ್ತಿಯಿಲ್ಲ 
(ಅಜಿಪು. ೧೨-೩೪). [ಉಚಿತ -- ಉಕ್ತಿ] 
ಉಚು (ನಾ). ಆಲೋಚನೆ ಮಾಡಲಾರದವನು (7): ಕವಿಸಂಘದ 
ಸದಸ್ಯರೆಲ್ಲರೂ ಆಬಾಲಬ್ರಹ್ಮಚಾರಿಗಳಾದ ಕಾರಣ ಅವರೆಲ್ಲರನ್ನೂ ಹಿಂದು 
ಮುಂದು ನೋಡದೆ, ಮೇಲೆ ಕೆಳಗೆ ಹಾರದೆ ಉಡುಗಳಂತೆ ಸುಮ್ಮನೆ 
ಮದುವೆಯಾಗಬೇಕು (ಕೋದಂಡ. ೧೨). 
[?. / ಮಲ, ಉಚ್ಚು = ತೆಲೆಕೆಟ್ಟಿ ವನು] 
ಉಚ್ಚ (ಗು). ೧. ಮೇಲಾದ; ಉನ್ನತವಾದ. "ಉಚ್ಛಸ್ಸಿತಿ' ಪರಾ. 
(ನಾ). ೨. ಎತ್ತರ; ಮೇಲಿನ ಮಟ್ಟ: ಪಿರಿಯ ಪೊನ್ನ ತಳಿಗೆಯು 
ಮುಚ್ಚ ಮಪ್ಪಡ್ಡ ಣಿಗೆಯುಮನಿಟ್ಟು (ವಡ್ಡಾರಾ. ೭೮-೧೨). ೩. ಉದ್ದ: 
“ಉಚ್ಚಮುದ್ದಮಕ್ಕುಂ?(ಕವಿಕಂ.೨೦೬). ೪. ಮುಖವನ್ನೆ ತ್ರಿ ನಡೆಯು 
ವವನು: “ಉಚ್ಚನೆನೆ ಮುಖವೆತ್ತಿನಡೆವವಂ” (ಮಂಗರಾ. ೭೨-೨೨). 
೫. ಶ್ರೇಷ್ಠತೆ; ಉನ್ನತಿ. ೬. [ಜ್ಯೋತಿ] ಏರಿಕೆಯ ಸ್ಥಾನ; ಶಿಖರ 
ಸ್ಥಾನ: ಉಚ್ಚದೊಳ್‌ ವೀಕ್ಷಿಸದೆ ಶುಭನಿವಹಂ (ಜಾತತಿ.೭-೧೧). (ಸಂ. 
ಉಚ್ಚಂಗಿ (ನಾ). ಒಂದು ದುರ್ಗದ ಹೆಸರು: ಪೆಂಪಿನುಚ್ಚಂಗಿಯ 
ಕೋಟಿಯಂ ಜಗಮಸುಂಗೊಳೆ ಕೊಣ್ಣ ನೆಗಲಕ್ತಿ... ಗುತ್ತಿಯ ಗಂಗ 
ಭೂಪನಾ (ಎಕ. 11, ೫೯-೯೨ ; 974). 
ಉಚ್ಚಂಗಿಗೊಂಡ = ಉಚ್ಚಂಗಿಯನ್ನು ಗೆ ದ್ದುಕೊ ಂಡವನು, 
ಒಂದು ಬಿರುದು: ಬನವಾಸಿ ಹಲಸಿಗೆ ಹಾನುಂಗಲ್ಲುಚ್ಚಂಗಿಗೊಂಡ 
ಹೊಯ್ಸಳ ವೀರಬಲ್ಲಾಳದೇಎರ ರಾಜ್ಯದ (ಎಕ. ೫, ಗೋರೀಬಿ. ೪೧-೩; 
1180). ಉಚ್ಚೆಂಗಿಯಬ್ಬೆ - ಒಬ್ಬಾಕೆಯ ಹೆಸರು: ಕಲಿಯುಗಡೊಳ್‌ 
ಉಚ್ಚಂಗಿಯಬ್ಬೆಯೆಂಬಳು ಮೊದಲಾಗಿ ಮೂವರುಬ್ರಾಹ್ಮಣ ಕನ್ನಿಕೆಯರು 
ತಪಂಗೆಯ್ದೀಶ್ವರವರಪ್ರಸಾದದಿಂ ದ ನತ್ವಮ ೦ ಪಡೆದರದಆ್‌ಂದು 
ಚ್ಚಂಗಿಯಾ ಪರ್ವತಮೆಂಬುದು (ಸೌಇಇ. 126-1, ೧೨೬-೨೬; 1064). 
[< ಸಂ. ಉಚ್ಚಶೃಂಗಿ] 
ಉಚ್ಚಂಡ (ಗು). ೧. ತೀವ್ರವಾದ; ತೀಕ್ಷ್ಣವಾದ; ಉಗ್ರವಾದ: 
ಉಚ್ಚಂಡಪ್ರತಾಪೋದಯಮರಿಕುಮುದಾಭೋಗವಿಧ್ವಂಸಿಯಾಗಿರ್ಪಿನಂ 
* ೬ ಬೆಳಗುಗೆ ಜಗಮಂ ಗೋಪಮಾರ್ತಾಂಡದೇವಂ (ಜಗವಿ. ೧-೪). 
(ನಾ). ೨. ಮೇಲೆ ಎತ್ತಿಕಟ್ಟಿದುದು: “ಉಚ್ಛಂಡೆಂ, ಆಪ್ರಲಂಬಂ- 
ಈ ೨ ಏಜಕಟ್ಟದುದು? (ಹಲಾಯು.೧೨೯-೯೮) ; “ಉಚ್ಛ್ಚಂಡಮುಮಾಪ್ರ 
ಲಂಬಮೆನಛೇಜಕಕಟ್ಟ ದುದಕೆ ನಾಮಂ” (ಮಂಗರಾ, ೧೩೫-೩೭). [ಸಂ.] 


ನೆಂದನೆನ್ನಮೋಘಶರೌಘಮಾತನಪಘನಮನುರ್ಚದುಚ್ಚಂಬರಿಯದೆ 
ತದೀಯ ಪದಪಕ್ಷದೊಳೆ ಪತಿತಮಾಗಿರ್ದಪುದು (ನೇಮಿಪು. ೫-೬೦ ವ). 
[ಉಚ್ಚ + ಪರ್ಮಿ) 
ಉಚ್ಚಕಕುದ (ನಾ). ಎತ್ತರವಾದ ಹೆಗಲುಳ್ಳವನು : ಸ್ಥಿರಮಿತ್ರನುಚ್ಚ 
ಕಕುದಂ ಶ್ಲೇಷ್ಮಾಢ್ಯನುಕ್ಷೋದ್ಭವಂ (ಜಾತತಿ. ೧೬-೨).[ಉಚ್ಚ*ಕಕುದ] 
| ಉಚ್ಚಗೋತ್ರಕರ್ಮ (ನಾ). [ಜೈನ] ಕರ್ಮಪ್ರಕೃತಿಗಳಲ್ಲಿ ಒಂದು: 
*ಉಚ್ಚಗೋತ್ರಕರ್ಮ, ನೀಚಗೋತ್ರಕರ್ಮ, ಇವೆರಡು ಗೋತ್ರಕರ್ಮ 
ಪ್ರಕೃತಿಗಳು. ಇವುಗಳ ಉದಯದಿಂದ ಉಚ್ಚ ಹಾಗೂ ನೀಚ ಕುಲಗಳಲ್ಲಿ 
ಜೀವದ ಜನ್ಮವಾಗುವುದು? (ಜೈನಸ. ೩೭೬). 
[ಉಚ್ಚ + ಗೋತ್ರ + ಕರ್ಮ] 
ಉಚ್ಚ ಘ್ರಾಣ (ನಾ). ಎತ್ತರವಾದ ಮೂಗುಳ್ಳವನು ; ಮುಂಜೆ 
ಚಾಚಿದ ಮೂಗನ್ನು ಉಳ್ಳವನು (?) : ಲಲನಾವಶ್ಶ ಸುದೃಷ್ಟಿ ಪೀನ 
ಶಿರನುಚ್ಚಘ್ರಾಣನುದ್ಮತ್ವ ಭಾನಿಲಯಂ ... ಪಾನಾಲಯಪ್ರೋದ್ಭವಂ 
(ಜಾತತಿ. ೧೭-೧೨). [ಸೆಂ.] 
ಉಚ್ಚ ಟಗೆ (ನಾ). ಒಂದು ಔಷಧಿ ಗಿಡ: “ಚೂಡಾಲ- ನಾಗರಮುಸ್ತಿ 
ಉಚ್ಚಟಗೆ» (ಓಷಧಿ. ೫೮). [< ಸಂ. ಉಚ್ಚಟಕಾ] 
ಉಚ್ಚಟೆ (ನಾ). ೧. ಒಂದು ಬಗೆಯ ಸುವಾಸನೆಯ ಹುಲ್ಲು; ಭದ್ರ 
ಮುಸ್ತೆ; ಕೊಡಸಾರಿಗೆಡ್ಡೆ. ೨. ಗುಲಗಂಜಿಯ ಗಿಡ. ೩. ಕಿರು 
ನೆಲ್ಲಿಯ ಗಿಡ. (ಸಂ. ಉಚ್ಚಟಾ] 
ಉಚ್ಚ ಪುಚ್ಛ (ನಾ). (ಪುಕ್ಕವು ಉದ್ದವಾಗಿರುವ) ಒಂದು ಬಗೆಯ 
ಹಕ್ಕಿ; ಉಲಿವ ಎಂಬ ಹಕ್ಕಿ : “ಉಚ್ಛ್ಚಪುಡ್ಛಮಾಮ್ಲಾನ 
ಮೆನಲುಲಿವಮಕ್ಕುಂ (ಮಂಗರಾ. ೫೨-೮). [ಸಂ.] 
ಉಚ್ಚಯ (ನಾ). ೧. ಸಮೂಹ; ರಾಶಿ; ಗುಂಪು. ೨. ಉಡಿಯನ್ನು 
ಬಿಗಿಗೊಳಿಸಿ ನಿರಿಯ ನ್ನು ಸಿಕ್ಕಿಸುವ ಗಂಟು; ಬಾಳೆಕಾಯಿ: 
ನೀವೀ, ಉಚ್ಚಯಃ- ಈ ೨ ಕಣಯಂ? (ಹಲಾಯು . ೯೦-೩೯೩); 
ನೀವಿಯುಚ್ಚಯಂ ಸೋಗೆಯಕ್ಕು ? (ಮಂಗರಾ. ೧೦೧-೨೯). [ಸಂ.) 
ಉಚ್ಚರಣ (ನಾ). ೧. ಉಚ್ಚಾರ ಮಾಡುವುದು; ಹೇಳುವುದು; ನುಡಿ 
ಯುವುದು. ೨. ಮೇಲೆ ಅಥವಾ ಹೊರಗೆ ಹೋಗುವುದು. [ಸಂ.] 
ಉಚ್ಚರಣೆ (ನಾ). ೧. - ಉಚ್ಚರಣ ೧: ನೋಡುವೊಡೊಂದಕ್ಕರಮದು 
ಮಾಡುವೊಡುಚ್ಚರಣೆಗರಿದು ಮೂಖಂ ತೆಅನಂ ಕೂಡೆ ಕವಿತತಿ ವಿಚಾರಿಸ 
|. ಬೇಡದಆಂ «ಟಕುಳಕ್ಷಳಂಗಳನಿದಆಸೊಳ್‌ (ಗಿರಿಕ. ೧-೩೨) ; ಮಂತ್ರ 
ದುಚ್ಚರಣೆ ಸಹಿತ (ಭಾವಚಿಂ. ೯-೩೫); ಸಮ್ಮೋಹನವನಚ್ಚೊತ್ತಿದರು 
ತಾಳದಡಿಗಳ ಗಣಿತ ಶಬ್ದದುಚ್ಚರಣೆ ಸೊಗಸಾಗಲು (ಸೌಂದಪು. ೮-೫). 
೨. ಎ ಉಚ್ಚರಣ ೨. (ಕ). "ಉಚ್ಛಾರಣೆ? ಪರಾ. [ಸಂ. ಉಚ್ಚರಣ] 
40 ಉಚ್ಚರಿತ (ಗು). ಉಚ್ಛಾರಮಾಡಿದ; ಹೇಳಿದ (8). [ಸಂ.] 
ಉಚ್ಚರಿಸು (ಕ್ರಿ). ಉಚ್ಛಾರಮಾಡು ; ನುಡಿ; ಹೇಳು : ತಾನೆ ನರಂಗೆ 
ಕಿರೀಟ ನಾಮಮಂ ಸರಸದಿನಾಗಳುಚ್ಚರಿಸಿ ಸಾಹಸಮಂ ಪೊಗಟ್ಣಂ ಸುರಾ 
ಧಿಪಂ (ಪಂಪಭಾ. ೫-೧೦೩) ; ಬರೆಪಂಬೊಕ್ಕು ಚ್ಚರಿಸಲ್‌`ಬಾರದುವಕ್ಕರೆ 
ಮಲ್ಲವು ಘನಸ್ವನಾದಿ ಧ್ವನಿಗಳ್‌ (ಶಮದ. ೨); ಆಂಗಚೇಷ್ಟೆ ಯಿಲ್ಲದೆ 
ಪದ್ಯದ ಅಕ್ಷರಗಳನ್ನು ಒತ್ತಿ ಉಚ್ಚರಿಸುವುದರಿಂದಲೇ ತಾಳದ ನೆಲೆಯನ್ನು 
ತೋರಿಸಬಹುದು (ಸಮಾಲೋ. ೧೮೧). [ಉಚ್ಛರಣ + -ಇಸ್ಕು] 


10 


45 


ಉಚ್ಚಲ ೮೬೪ ಉಚ್ಛಸ್ನಿತಿ 
ಜಂ 

ಉಚ್ಚಿಲ (ಗು). ಮೇಲಕ್ಕೆ ಚಲಿಸುವ, ಚಿಮ್ಮುವ; ಚಂಚಲ 

ಸ್ವಭಾವದ (೪). [ಸಂ.] 

ಉಚ್ಚಲಾಟ (ನಾ). ಅತಿಸಾರ; ಭೇದಿ: ಕಾಲುಧೂಳಾಗಿ ಅವನಿಗೆ 

ಉಚ್ಚಲಾಟ ಹತ್ತಿದೆ (ರೂಢಿ). [ಉಚ್ಚಲು * ಆಟ] 


ಉಚ್ಛಳಿಸು : ೨. ನೀರ್ಗುಡಿದವೊಲಾದುದುಚ್ಛಳಿಸಿ ಸೂಸುವ ಕಣ್ಬನಿ 
ಕಂಜವಕ್ತೆಯಾ (ಆದಿಪು. ೧೨-೨೭) ; ಮಿಂಚು ಬೆಳಗುಚ್ಛಳಿಸದಂತೆ 
ದಟ್ಟಯ್ಸಿಬರೆ ಸಂಚಳಿಪ ಮನಕೆ ಮಿಕ್ಯ್ಕಲ್ಲೆೇಅಪನೀಯದಿರೆ (ಇಳೆರ,೫೨-೩) ; 
ಉದರೆದ ಗುಂಡಿಗೆಯನೊಡೆದುಚ್ಛಳಿಸಿದುದು ಕೋಪಶಿಖ ಮುಖದ 


ಉಚ್ಚ ರಿತ, ಉಚ್ಚ ಳಿತ (ನಾ). ಮೇಲಕ್ಕೆ ಎದ್ದ; ಚಲಿತವಾದ| 5| (ತೊರರಾ. ೫-೬-೩). [ಉಚ್ಚಲನ್ಯ * -ಇಸ್ಕು] 
(5. ಉಚ್ಚ $ ತೆ: ಗಂಗೆಗೆ ಶಫರೋಚ್ಚಳಿತ ತರತ್ತರಂಗೆಗೊರ್ವಳೆ ಉಚ್ಚಲು (ನಾ). ೧. ಅತಿಸಾರ; ಭೇದಿ. ೨. ನೀರಾದ ಮಲ: ತಲೆ 
ಬಂದಳ್‌ ಟಃ ೧-೯೦). [ಸಂ.] ಪಾಸಿಲ್ಲಾ ಉಚ್ಚಲು ಲದ್ದಿಯಿಂದ ಕಲ್ಮಶವಾಗಿರುವುದನ್ನು ನೋಡಿ... 


ಉಚ್ಚ ಲಿಸು, ಉಚ ತ್ಚಳಿಸ್ಕು ಉಚ್ಛ ಳಿಸು (ಕ್ರಿ). ೧. ಹೊರಹೊಮ್ಮು ; 
ಹೆಂಕಬೇಶು? ಆ SN, ಚಲಿಪಾಗ ವಾಯುವುಚ್ಚಲಿಸಿಯಮಳಿ 
ಮಕ್ಕಳಯ(ಹ3ರು (ನನಮೋ. ೧೪-೪೮); ನರ್ತಕಿ ರಂಜಿಸಿ pl 10 
ಬಿಲ್ಲಿ "ಂದುಚ್ಛೆ ಲಿಸಿ ಬಂದ ಮಸೆದ ಮದನನ ಹೂಗಣೆ ಎನ್ನಿಸಿ ಸರ್ರನೆ | 

ಜನಾಂತರಂಗವನ್ನೂ ರಂಗಭೂಮಿಯನ್ನೂ ಒಡನೆಯೇ ಜು | 
(ಕುಂಕುಮ. ೩೪). "ಉಚ್ಚಳಿಸು : ೧. “ಉಚ್ಚಳಿಸಿದುದೆನುತ್ತಂ . 


ಕೇಗಿಕೊಂಡರು (ನಗೆಗ. ೬೫). [ಉಚ್ಛ (ಆ ಉರ್ಚು) * ಅಲ್‌] 
ಉಚ್ಚವ (ನಾ). ೧. ಸಡಗರ; ಸಂತೋಷ; ಉತ್ಸವ : ಭನಸಂತಾಪ 
ವಿಲೋಪಮಂ ನಿಯಮದಿಂದಿಚ್ಚೈ ಪನಂ ನಿಚ್ಚ ಮುಚ್ಚವ[ಪಾಠಾಂ. ತ್ತ ವ] 
ದಿಂ ತ್ವಚ್ಚರಣೋಚ್ಚಭಕ್ತಿರಮೆಯಾ Pe ಚಿರಂನಚ್ಚಿ ಮೆಚ್ಚಿ ವಲಂ 
ವರ್ತಿಕೆ (ವರ್ಧಪು. ೧೬-೮೨); ಅಮರ್ಮುಚ್ಚನದಿಂದರ್ಫ್ಯಪಾದ್ಕಮಂ 
ವಿರಚಿಸಿ (ಉದ್ಭಟ. ೨-೨೩) ; ವಿಟಿರ್ಕೆಳೊಳ್‌ ಸಟಿಹೇಟಿಿ ನೇಮಮಂ 
ನೆಗಟಕ್ವಿ ಮೆಚ್ಚಿದಳಂತೆ ಮೈ ಮೆದು ಮೈವೊಳಗೆ ಸಂದಿಚ್ಛೆಯಜಕಿದುಚ್ಚವ 
ದಿಂದುಳ್ಳೊಡಮೆಯಂ ಕವರ್ದುಕೊಂಡು (ಉದ್ಭಟ. ೧೦-೬೬ ವ); ತನಯ 
ನೊಗೆದ ಪನ್ನೆರಡುದಿನ ಮಣಿಜೊಟ್ಟಿ ಲುಚ್ಚವದೊಳೆಸಗಿ (ಭಾವಚಿಂ. ೪-೬) ; 
ಉಚ್ಚವದೊಳಗಿತ್ತ ನವರತ್ನಭೂಷಣ ಪೆಚ್ಚಿ ಬಂದಿವೆ ನೋಡೇಳು (ಕಂನವಿ 
೨೨-೪೬); ಎಚ್ಚಂಬು ಪಟುಭಟರ ರಥಹಯಗಳನ್ನು ನಭಕುಚ್ಛ [ಚ್ಚ3ವದಿ 
ಪಾರಿಸಿತು (ತುರಂಗ. ೫೦-೪೫). ೨. ಉತ್ಸವದ ಮೆರೆವಣಿಗೆ. 


ಪೊಜಪೊಣ್ಮಿದುದಕ್ಕು? (ಕವಿಕಂ. ೨೪೫) ; ತಿಸುಳದೊಳುಚ್ಚಳಿಪ್ಪ ಪೊಸ 
ನೆತ್ತರೆ ಕೆಂದಳಿರಾಗೆ ಗೆ ೧-೬); ಬಾತುದುಂ ಮುಳ್ಳು MES 115 
ಪೊಜಗಮುಚ್ಚ ಳಿಕುಂ ವಿಭುಮಂಗನುಕ್ತಿಯಿಂ (ಖಮ ಚ. ೨-೨೦೦); 
ಸಂತಸಮೊರ್ಮೆಗೊರ್ಮೆ ತಣ್ಣನೆ ತಣಿವನ್ನಮುಚ್ಚಳಿಸು [ನಾಕಾಂ. ಉಚ್ಛ | 
ರಿಸು] ತಿರ್ದುದು ಚಿತ್ತ ದೊಳಾ ಮ  ಗೇಂದ್ರನಾ (404 ೧೧-೧೦೬). | 
೨. ಮೇಲೆನೆಗೆ; ಚಿಮ್ಮು; ಸಿಡಿ: ಸಿಂಹಲಂ ಘನದಿಂ ಮೇಲೆ ನೆಗೆದು ವಜ್ರ 


ಸಮಾನಮಪ್ಪ ಕೈಯಿಂದಂ . .. ತಿವಿದೊಡಾತನಲ್ಲಿ ... ಮೇಗುಡ್ಚಳಿಸಿ [20] "ಉಚ್ಚವಮೂರುತಿ' ಪರಾ. [< ಸಂ. ಉತ್ಸವ] 
ಬಿಲ್ಲಾಗಡೆ ಮಡಿದಂ (ವಡ್ಡಾರಾ. ೫೯-೩೦) ; $ಧರಸಂಧಿಯನೆಯ್ದೆ ಉಚ್ಚ ವಮೂರುತಿ (ನಾ). ಉತ್ಸವಮೂರ್ತಿ ; ಮೆರವಣಿಗೆಗೆ 


ನೋಡಿ ತೊಟ್ಟನೆ ನರನೆಚ್ಚೊಡುಚ್ಚಳಿಸಿ ಬಿ್ಲುದು ವೈರಿಶಿರಸ್ಸರೋರುಹಂ ಮಾಸಲಾದ ವಿಗ್ರಹ: ಇಚ್ಚಾರಿ ಮಕರತೋರಣ ರತ್ನಕೀಲಿತ ನಿಚ್ಚಳ 
(ಸಂ ಸಭಾ. ೧೨-೧೬೮) ; ಒದೆದ ಭರದಿಂದಮುಚ್ಚಳಿಸಿದ ದುರ್ಯೋ ಹೊನ್ನ ತೋರಣದಿ ಸ್ವಚ್ಛದಿ ಪೊಜಮಟ್ಟಳು ಪುರಲಕ್ಷ್ಮಿಯ ಉಚ್ಚನ 
ಧನನ ಮಕುಟಮಣಿಗಣವೆತ್ತಂ ಕೆದಜ್‌ದುವಿಆಿವಬೆಡಂಗನ ಪೊದಲ್ಹ | ಮೂರುತಿಯಂತೆ (ನೋಹತ. ೨೪-೨೮). [ಉಚ್ಚವ + 838]. 
ಕೋಪಾಗ್ನ್ನಿದಹನದಾಳ್ಕಿ ಡಿಗಳವೋಲ್‌ (ಗದಾ ಯು. ೮-೪೦) ; ಆಧಾರ, |25 ಉಚ್ಚ ವವಡೆ (ಕ್ರಿ). ಉತ್ಸಾಹವನ್ನು ಹೊಂದು; ಸಂಭ್ರಮವನ್ನು 
ಸ್ವಾಧಿಸ್ಮಾ pe ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೆ ಎಂಬ ಷಡಾಧಾರ | ಪತಿ: ಪಚ್ಚೆಯ ಪಾವುಗೆಯವಧಾರು ಜೀಯಯೆಂದೆಚ್ಚಜು ಪೇಳ್ವ ಪೇಳ್ದ 
ಬಳಿನಿಡಿದು ನೆತ್ತಿಯಿಂದುತ್ತರಕ್ಕೆ ಉಚ್ಚಳಿಸಿ ಹಾಯ್ದು ನಡುನೆತ್ತಿ ತೂತಾ। ನಿಗೆ ಉಚ್ಚ ನವಡೆದು ಬಾಣಾಸುರ ಹೊಕ್ಕನು ಸ್ವಚ್ಛದಿ ಮಣಿಸೆಜ್ಜೆ ನನೆಯ 
ದರೂ ಲಿಂಗಸಾಹಿತ್ಯವಿಲ್ಲ ( ಅದವ. ೨೧) ; ಘೃತಧಾರೆಗಳಿಗುಚ್ಚಳಿಸಿದುವು (ಮೋಹತ. ೨೨-೬). [ಉಚ್ಚವ + ಪಡೆ] 
ಹರೆಹಿನಲಿ ನಾಲಗೆ ಹವ್ಮವಾಹನನ (ಕುವ್ಯಾಸ.೧೧-೨). ೩. ಎಲ್ಲೆ ಮಾರು; | | ಉಚ್ಚವಿಸು, ಉಚ್ಛವಿಸು (ಕ್ರಿ). ಉತ್ಸಾಹಗೊಳ್ಳು; ಸಂತೋಷ 
ಆಕ್ರಮಿಸು; ಆವರಿಸು: ಮಚ್ಚರದಿನೊರ್ನರೊರ್ವರನುಚ್ಚಳಿಸಿ 130/ ಪಡು: ಅಚ್ಚ ಕನಿಲವರ್ಣದ ಪಶು. . .ಬಂದಿರೆ ಪುಚ್ಛವ ನೋಡಿಯುಚ್ಚ 
ತಗುಳ್ಳು ಗೋವರಾರ್ದಿಸೆ ಕೀಟಂ ಕರ್ಚಿ ಪುಡಿಯೊಳ” ಪೊರಳ್ದುವು ನಚ್ಚಿನ | ವಿಸಿದ ಬಾಣಾಸುರನು (ಮೋಹತ. ೨೨-೩೮); ಮನದೊಳುಚ್ಚವಿಸಿ ಕ 
ಕಾಂಭೋಜನಾಜಿಗಳ್‌ ಕೆಲವಾಗಳ್‌ (ಪಂಪಭಾ. ೮-೯೪); ಎಚ್ಚೊಡೆ | ಸಂತಸದಿ ಪರಮ ಗೋಪ್ಮಡೊಳು (ನವಮೋ. ೨೬-೬೬). ಉಚ್ಛವಿಸು ; 
ತಪೋಮರೀಚಿಯನುಚ್ಚಳಿಸಲ್ಯಾಣದಿತ್ತ ತಿರುಗಿದ ಶರಮಂ ಚೆಚ್ಚರ ಸ್ವಚ್ಛದೊಳಿದಿರ್ಗೊಳ್ಳಬೇಕೆಂದು ಪೇಳಿದೊಡುಚ್ಛವಿಸಿದಳಂಬುಜಾಕ್ಷಿ 
ದೀೀಕ್ಷಿಸಿ ಛಲದಿಂದೆಚ್ಚಂ ಪಂಚೇಷು ಮದನಶರದಿಂದಾಗಳ್‌ (ಗಿರಿಕ. |. " (ನೋಹತ, ೩೧-೩೪). [ಉಚ್ಚವ + ಇಸು] 
೮-೧೮) ; ತಟವನುಚ್ಚಳಿಸಿತು ಕಡಲು ಮಂತಿಟ್ಟಕೆ ಘಟದ ಮೊಸರು ' 3೨ | ಉಚ್ಚ ವೇಣಿ (ನಾ). ೧. ಉದ್ದವಾದ ತಲೆಯ ಕೂದಲನ್ನು ಉಳ್ಳ 
ಚೆಲ್ಲುವಂತೆ (ಭರಚ. ಬು ೪. ದಾಟು: ಉಳಿದ ಜಪತಪ ನಿಯಮ: | ವಳು. ೨. ಎತ್ತಿ ಕಟ್ಟ ದ ಎಣೆಗಂಟು ಉಳ್ಳವಳು: ಆಬ್ಬಸಸ08ನ 
ಹೋಮಂಗಳಲಿ ಸಂಸಾರಾರ್ಣವವನುಚ್ಚಳಿಸಬಹುದೇ ರಾಯ. ಕುವ್ಯಾಉ. | ರಾಣಿಯ ಚಲಗೊಂಬ ಇಲಿದುರುನೇಣಸವಾಣಿನಿನುಟ್ಟ [ಪಾಠಾಂ. ಉಪ್ಪ 
೩-೧೨೩). ೫. ಕೊರೆ; ಸೀಳು; ಭೇದಿಸು : ಬಲುಬಿದಿರನುಚ್ಚಳಿಸುವಳಿ | ವೇಣಿ]ಯನು (ಕುರಾಸಾಂ. ೧-೨೨). (ಸೆಂ. ಉಚ್ಚವೇಣೀ] 
ಮುಖಕೆಳೆಯಕಬ್ಬಾನುವುದೆ (ಕುವ್ಯಾಕ. ೫-೨೮); ಎಚ್ಚೊಡುಚ್ಛಳಿಸಿದ| | ಉಚ್ಚಸ್ತನಿ (ನಾ). ಉನ್ನತವಾದ ಮೊಲೆಗಳನ್ನು ಉಳ್ಳವಳು: 
(ಪು)]ಚ್ಚವಣಂ ನೋಡುವೆನೆನ್ನಿಚ್ಚೆಯೊಳೀ ಮುನಿಯ ವರದ ಮಹಿಮೆಯ 


ಬಾಳ ಹೆಬ್ಬಿದಿರ್ಗಳ ಕೊಚ್ಚಲು ವನಲಕ್ಷ್ಮಿ ಭಟಿರ್ಗೆ ಮೆಚ್ಚಿ ಕೊಟ್ಟಂತೆ |40 


ಮುತ್ತು ಗಳುದುರಿತು (ಮೋಹತ. ೧೯-೨೩) ; ಸರಳ್‌ ನೆತ್ತಿಯೊಳಗುಚ್ಚಳಿ | 
ಸಿದುದು (ಚಿಬಪು. ೩೨-೩೫). ೬, ಪ್ರಕಾಶಿಸು; ಬೆಳಗು : ಎಳೆಗೆ ಗುಣ 
ರುಚಿಯಿನೊಳ್ಬಗ್ಗಳಿಸಿರೆ ಗುಣರುಚಿ ನಿಕಾಶವಾಗ್ರಶ್ಮಿಯಿನುಚ್ಚಳಿಸೆ ವದ | 
ನೇಂದು ಪೆಂಪಂ ತಳೆದಂ ಗುಣನನ್ನಿದೇವ (ಎಕ. ೪11, ಶಿವಮೊ. ೪-೫೩ | 
1122) ; ಬಳಸಿ ತಾರಗೆಯ ನಡುವುಚ್ಚಳಿಸ ಚಂದ್ರಮನಂತೆ ಕಂಸನ 
ಲಲನೆ ಜೀವಂಜಸೆ ವಧೂತತಿವೆರಸು ರಂಜಿಸಲು (ಸಾಳ್ಯಛಾ, ೧೨-೫೪). 


ನೆನುತಂದುಚ್ಛಸ್ತ ನಿ ಗಂಗೆಗೆ ಶಫರೊೋಚ್ಚ ಳಿತ ತರತ್ತ ರಂಗೆಗೊರ್ವಳಿ 
ಬಂದಳ” (ಪಂಸಭಾ. ೧-೯೦). [ಸೆಂ. ಉಚ್ಚ ಸ್ಮನೀ (ಉಚ್ಚ * ಸ್ತನ -)] 


| ಉಚ್ಚೆ ಸ್ಥಿತಿ (ನಾ). ಮೇಲಿನ ಸ್ಥಾನ; ಉನ್ನ ತಸ್ಥಾನ: ಇಲ್ಲಿ ಅಂಡಾ 


ಶಯವು ಉಳಿದ ಎಲ್ಲ ವಾ 2 ಬ ತಸ್ಸಾನ ಪಡೆದಿರುವುದು. 
ಇಂಥೆಸ್ಮಿತಿಗೆ ಉಚ್ಛಸ್ಥಿತಿಯ ಅಂಡಾಶಯವೆಂದು (superior Ovary) 
ಹೆಸರು (ಸಸ್ಯಶಾ. ೫೫). [ಉಚ್ಛ + ಸ್ಥಿತಿ) 


ಉಚಹ 
ಬ 


ಉಚ್ಚೆಹ, ಉಚ್ಛಾಹ, ಉಚ್ಛಾಹ (ನಾ). ಉತ್ಸಾಹ; ಸಂತೋಷ: 
ಸಿರಿಯಾಯಿತ್ತೆ ಉಚ್ಚ ಹದಿಂದುಬ್ಬ ದೆ (ವಚಶಾ. ೧೪೦-೧೦) ; ಕೆಳದಿ | 
ಯರ ನಡುವೆ ಮನಂದಣಿವುಚ ಕ ಡದಿಂಡೆಯ್ತೊಂದು (ಜಯಕಾ. ೫-೪೨) ; 
ಸಂಜೆದಾರಕೆ ಮೂಡಿಯುಚ್ಚಹವನು ಬೀಜದುವು (ಕಂನವಿ. ೯-೧೬೬) ; 
ಎಚ್ಚತ್ತ ಬ್ರಾಹ್ಮಣ ಹೆಚ್ಚಿ ಸಂತೋಷದಿ ಉಚ್ಚಹದೇಳ್ಗೆಯನಾಂತು 
(ಅಬ್ಬಲೂ, ೨-೩೨). ಉಚ್ಚಾ ಹ: ಉಚ್ಚಾಹ ಶಿವಭಕ್ತಿಯಚ್ಚಳಿಯ 
ದಿರಬೇಕು ನಿಚ್ಚಟಿದ ನಿಷ್ಠೆ ದೃಢ ಕೆಚ್ಚುಗೊಂಡಿರಬೇಕು (ಕವಿಚ. 1, 3೭6 
ದೀಕ್ಬಾಬೋ). ಉಚ್ಛ್ರಾಹ : ಸತ್ಯಳೆಗಳೆ ಪುರುಷಾಕಾರಮಂ ತಾಳ್ಮುವೋ 
ಭೂಸುರರುಚ್ಛಾಹಂ ಶರೀರಂ ಪಡೆದುದೋ ದಿಟಮೆಂಬಂದದಿಂ ರಾಜಿಪಂ 
ಸಂಗರಧೀರಂ ಚಾಮರಾಜಂ (ಎಕ. ೫1, ದಾವಣ. ೨೯-೨೩ ; 1424). 

[ಆ ಸಂ. ಉತ್ಸಾಹ] 

ಉಚ್ಚಳಿತ "ಉಚ್ಚಲಿತ' ನೋ. 

ಉಚ್ಚಳಿಸು "ಉಚ್ಚಲಿಸು' ನೋ. 

ಉಚ್ಚಾಟನ (ನಾ). ಓಡಿಸುವಿಕೆ; ಅಟ್ಟುವುದು ; ತೊಲಗಿಸುವುದು : 
ಓಂ ಕುರುಕುಲ್ಲೆ (ಳೆ) ಸ್ವಾಹಾಳಂಕೃತಮುರಗಾರಿವೆರಸು ಕೇರೊಳ್‌ ಬರೆ |15 
ಬಾಲಂ ಕೋಣೆಯ ಕ್ರಮಮುರಗಯುಗಾಂಕಿತಮದು ಮಾಲ್ಕು ಮಹಿ 
ಗಣೋಚ್ಚಾಟನಮಂ ನ ೧೦-೧೯) ; ಸ್ಮೈತಿ ಪುರಾಣ ನಡಂಗ 
ವಿಂಪ್ರನ ಸುತನ ಡೆಸೆಯುಚ್ಚಾಟನಸ್ತಂಭಾದಿ ವಿದ್ಮೆಗಳು ಈ ದೆಸೆಯಾಗಿ 
ಜಿ (ಕುವ್ಯಾಕ. ೨೨-೫); ಯಕ್ಷರಾಕ್ಷಸ kA ಪಿಶಾಚಾದಿಗಳಿಗೆ 
ಉಚ್ಛಾಟಿನಮಕ್ಕುಂ (ಸಕವೈ. ೭೨). [ಸೆಂ.] 

ಉಚ್ಚಾಟನಂಗೆಯ್‌, ಉಚ್ಚಾಟನಂಗೈ (ಕ್ರಿ). ಅಟ್ಟು; ಓಡಿಸು; 
ತೊಲಗಿಸು: ಮದವಾರಣಂ ಬರೆ... ಮೇಲ್ವರಿಯೆ ಹೋ ಹೋ 
ಬಾರದಿರು ಕೆಡೆಕೆಡೆಯೆನುತ್ತು ಚ್ಛಾಟಿನಂಗೆಯ್ದು (ಬಸಪು. ೨೨-೩೦). 
ಉಚ್ಚಾಟನಂಗೈ : ಮೇಘಾಗಮೋಚ್ಚಾಟನಂಗೈದು ಕರಂ ಕಾಂತೌಘ 
ಸಂಮೋಹಮನೊದವಿ (ರಾಜಶೇ. ೯-೮). 

[ಉಚ್ಛಾಟನ + ಗೆಯ್‌ (ಆಕೆಯ್‌್‌)) 

ಉಚ್ಚಾಟನಂಗೈ "ಉಚ್ಚಾಟನಂಗೆಯ್‌' ನೋ. 

ಉಚ್ಚಾಟಿನಮುದ್ರೆ (ನಾ). [ತಂತ್ರಶಾ] ಮುದ್ರೆಗಳಲ್ಲಿ ಒಂದು: 
ಚಕ್ರ ಮುದ್ರೆ, ಮಹಾಮುದ್ರೆ ... ಯೋನಿಮುದ್ರೆ, ಉಚ್ಛಾಟಿನಮುದ್ರೆ 

SER ಳಿ ಮುದ್ರೋಪಮುದ್ರಾ ಸ ಲಕ್ಷಣಗಳ ಗುರು 

ಮುಖದಿಂದಟೇತು (ವಿವೇಕ. ೧೦೩). [ಉಚ್ಚ್‌ಟನ + ಮುದ್ರೆ] 

ಉಚ್ಛಾಟಿನೆ (ನಾ). ೧. ಉಚ್ಚಾಟನ : ಕಾವ್ಯ ಸುಳ್ಳನ್ನು ಹೇಳುತ್ತದೆ; | 
ಕೆಟ್ಟದ್ದನ್ನು ಬೋಧಿಸುತ್ತದೆ; ಅಶ್ಲೀಲವನ್ನು ವರ್ಣಿಸುತ್ತದೆ. ಇವಿಷ್ಟೂ | 
ದಿಟಿವಾದರೆ ಕಾವ ೈ ವನ್ನು ಉಚ್ಛ್ಯಾ ಟನೆ ಮಾಡಬೇಕಾದ್ದೇ ಸರಿ (ಭಾರಮಾ. | 
೨೧೩); ಟಿ 00% ಉಚ್ಚಾಟನೆಯಾಯಿತು (ಮುನಿಮಾ. ೯೫). 
೨. (ಉಕ) ಕಾಟ; ತೊಂದರೆ ; ಉಪದ್ರವ: ನ | 
ಉಚ್ಚಾಟನೆ ಹೆಚ್ಚಾಗಿದೆ (ರೂಢಿ). [ಸಂ. ಉಚ್ಚಾಟನ] | 

ಉಚ್ಚಾ ಟಿತ (ಗು). ಅಟ್ಟದ; ಓಡಿಸಿದ; ಬಿಟ್ಟು ಹೋಗುವಂತೆ ; 
ಮಾಡಿದ: ಸೈನ್ಯ ಸತ, ಬತ ಸಲ್ಲಕೀ a (ಅದಿಪು. ! 
೧೩-೫೫). (ಸಂ.] | 40 

ಉಚ್ಚಾಟಸು, ಉರ್ಚಾಔಿಸು (ಕ್ರಿ). ಅಟ್ಟು; ಓಡಿಸು; ಬಿಟ್ಟು 
ಹೋಗುವಂತೆ ಮಾಡು: ಕೆಲರನುದ್ಧತಾಪ್ರತಿಮಹಿತರ್ಮಾಡಿ ಕಲರ 
ಸತ ಸರ್ವಹರಣಂಗೆಯ್ನು (ಪಂಪಭಾ. ೬-೩೦ ವ); ಎಳಬಿಂದು 

ಶ್ರೀಯನುಚ್ಚಾ ಓಸಿ ರತಿರಭಸಕ್ಲಾಂತಕಾಂತಾನುಲೇಪಂಗಳೆ ಕಂಪಂಪೊತ್ತು 

(ಪತ್ತ ಪು.೯-೧೦೩) ; ಗೋವಿಂದರಾಜನ ಬೋಧನೆಗೊಳಗಾಗಿ ಆ ವಿಜಯಾ |45 
ದಿತ್ಕನನ್ನು ಚ್ಛಾಟಿಸಬೇಕೆಂದು ಹನಣಿಸುತ್ತಿದ್ದ (ನಾಡೋಜ: ೧೭೭). 


ಕ 


10 


20 


23 


30 


೮೬೫ 


೩. ಹೊರಗೆ ಹೋಗುವಂತೆ ಮಾಡುವವನು; 


ಉಚಿಸು 
ಬ 


| ಡ ಉರ್ಚಾಟಿಸು: ಸೆಂಡಿನ ತೆಜದಿಂ ನಿಜಜೋರ್ದ್ನಂಡದಿನುರ್ಚ್ಚಾಟಸಿ 

ಪೊಳೆಯಲುಚ್ಚಂಗಿಯನಾಖಂಡಳವಿಭವಂ ಕ್ಷಣದಿಂ ಕೊಂಡಂ (ಎಕ. ೪, 
ಬೇಲೂರು. ೧೭-೫ ; 1136 ?). [ಉಚ್ಚಾಟನ + -ಇಸ್ಕು] 
ಉಚ್ಚಾಪತಿ "ಉಚಾಪತಿ? ನೋ. 

ಉಚ್ಚಾಯಿಸು ಉಚಾಯಿಸು' ನೋ. 

| ಉಚ್ಚಾರ (ನಾ). ೧. ಉಚ್ಚಾರಣೆ ; ಹೇಳುವಿಕೆ: ವರ್ಣದ ಉಚ್ಚಾರ 

| ಸ್ಪಷ್ಟವಾಗಿರಬೇಕು (ರೂಢಿ). ೨. ಮಲ; ಹೇಲು; ಸಗಣಿ; ಲದ್ದಿ: 

ಮಲಂ - ಈ ೧೩ ವಿಷ್ಕೆ? 
(ಹಲಾಯು. ೧೦೫-೧೫). [ಸಂ.] 

ಉಚ್ಚಾರಕ (ಗು). ೧. ಹೇಳುವ; ಶಬ್ದಮಾಡುವ ; ಸಾರುವ; 
ಘೋಷಣೆಮಾಡುವ. (ನಾ). ೨. ಹೇಳುವವನು; ಸಾರುವವನು. 

ಬಾಗಿಲುಕಾಯು 
ವವನು; ಪ್ರತೀಹಾರ: *ವೇತ್ರಧರನುತ್ಸಾರಕಂ (ಪಾಕಾಂ. ಉಚ್ಚ್ರಾ 
ರಕಂ] ದಂಡಿಯರಿಕ್ಕು * (ಮಂಗರಾ. ೭೯-೪). (ಸಂ. 

ಉಚ್ಚಾರಣ (ನಾ). ಉಚ್ಚಾರಮಾಡುವುದು ; ಹೇಳುವುದು; 
ನುಡಿಯುವುದು: ಸ್ವರಪರದೊಳಿರ್ಪ ತೆಜದಿಂದುರುಮುಖ್ಯೋಟಚ್ಛಾರೆ 
ಣಕ್ಕೆ ಬಾರದ ಕತದಿಂ (ಶಮದ. ೧೨). [ಸಂ.7 

ಉಚ್ಚಾರಣೆ (ನಾ). ಎ ಉಚ್ಚಾರಣ: ಉಚ್ಚರಿಸಲ್‌ ಬಾರದುವು-ಉಚ್ಚಾ 
ರಣೆಗೆ ಬಾರದುವು (ಶಮದ. ೨ ಟೀಕೆ); ಮನಸ್ಸಿನಲ್ಲೇ ಓದುವುದನ್ನು 

ನ್ನ್ನ ಪರೀಕ್ಷಿಸುವಂತಿಲ್ಲ ( ಶಿಕ್ಷದ. ೩೫೯). 


“ನರ್ಚಃ, ಉತ್ಪ್ಸರ್ಗಃ, ಉಚ್ಚಾರೆಃ ಜು 


ಪರೀಕ್ಷಿಸುವಾಗ ಉಚ್ಚಾಾರಣೆಯನ: 
[ಸಂ. ಉಚ್ಚಾರಣ] 

ಉಚ್ಚಾರಿತ (ಗು). ಉಚ್ಚರಿಸಿದ; ಹೇಳಿದ: ಕಾರಕೆದೋಷಮುಂ ವಚನ 
ದೋಷಮುಮಾ ಗುರುದೋಷಮುಂ ಲಘೂಚ್ಚಾರಿತ ಶಬ್ದದೋಷಮು 
ಮದಂತೆ ... ದೋಷಮುಮನೀ ತೆಆದಿಂ ತಅಶಿಸಲ್ಲೆ ಪಂಡಿತರ್‌ (ಕವರಾ. 
೧-೧೧೨). [ಸೆಂ.) 

ಉಚ್ಚಾರಿಸು (ಕ್ರಿ). ಹೇಳು; ನುಡಿ; ಧ್ವನಿಗೊಡು : ಪಂಚನಮಸ್ಕಾರ 
ಮನೋದುತ್ತಮುಚ್ಚಾರಿಸುವುದಂ ಕೇಳುತ್ತೆ ಮಿರಿ[ಸಾಕಾಂ. ಮನದೊಳೋ 
ದುತ್ತಿರಿ] ಮೆಂದು ಕಲ್ಪಿಸಿ (ವಡ್ಡಾರಾ. ೮೩-೨). [ಉಚ್ಚಾರಣ * -ಇಸ್ಕು] 

ಉಚ್ಚಾವಚ (ನಾ). ಮೇಲು ಮತ್ತು ಕೀಳು ; ವಿವಿಧ; ಸಂಕೀರ್ಣ : 
ಆ ವಿಫುಲ ನಾದದೊಡನೆ ರಣಾವೇಶದಿನೊಗೆದ ಮುರಚತುರ್ವಲತುಮು 
ಲೋಚ್ಚಾವಚನಾದದಿನಾದಂ ತೀವಿದ ಕುಪ್ಪಿಗೆವೊಲಾದುದಬ್ಬಭವಾಂಡಂ 
(ಜಗನಿ. ೧೨-೯). [ಉಚ್ಚ + ಅವಚ] 

ಉಚ್ಚಾಸನ (ನಾ). ಉನ್ನತವಾದ ಆಸನ; ಎತ್ತರವಾದ ಪೀಠ: 
ತ್ರಿದಶಾಸನಂಗಳಲ್ಲಾಡಿದುವು ಜಗದ್ಗುರುಗೆ ಬೇಗಮುಚ್ಚಾಸನದಿಂದಿದಿರೇ 
ಟ೨ಮೆಂದು ಪೇಟ್ವವೊಲದೇಂ ಕರಂ ತೀರ್ಥಕರರ ಪುಣ್ಯಂ ಪಿರಿಡದೋ 
(ಆದಿಪು. ೭-೪೦). [ಉಚ್ಚ * ಆಸನ] 

ಉಚ್ಚಾಹ "ಉಚ್ಚಹ' ನೋ. 

ಉಚ್ಚಿ? (ಅ). ನಾಯಿಗಳನ್ನು ಕರೆಯಲು ಬಳಸುವ ಅನುಕರಣ 
ಶಬ್ದಿ; “ಕುಶ್ರೋ ಕುರ್ರೋ' ಎಂಬಂತೆ: ಜಾಯಿಲವನಾಗಳೆ ಚಟು 
ಕಿಡುತ ಕರೆದು ಉಚ್ಚಿ ಲಿಂಗೋಚ್ಛಿ ಷ್ದ ನ್ಟ ಜೋಗಿಯ ಉಚ್ಚಿ ಓಂಕಾರಾಂಕ 
ಯೋಗಿಯ ಉಚ್ಚಿಕೇ ದಿವಾ ಂಗನಪುನರ್ಜಾತನುಚ್ಚು ಚ್ಚ ಎನುತ ಕರೆ 
ಯಲು ತಕ್ಷಣದೊಳಾ ಕುನಕನೆ  ತಂದುದುಬ್ಬಿ ಕಲಿದೇವನನರಡಿಗಳಿಗೆಆಗಿ 
ನಿಲಲು (ಬಸಪು. ೫೫-೪೬). ಗದೇ. ॥ ತಮಿ. ಉಚ್ಚಿ ಎ ನಾಯಿ) 

ಉಚ್ಚಿ (ನಾ). ತಲೆಯ ಮೇಲ್ಸಾಗ ; ನೆತ್ತಿ (ಕಿ). 

[ದೇ. ॥ ತಮಿ. ಮಲ. ತೆಲು, ಉಚ್ಚಿ] 

ಉಚಿ ಸು "ಉರ್ಚಿಸು' ನೋ, 

ಡೆ 55 


ಉಚ್ಚಿಷ್ಟ 


ಉಚ್ಚಿಷ್ಟ (ನಾ). ಎಂಜಲು; ತಿಂದುಮಿಕ್ಸುದ್ದು : ಬಡಗಿ ಮಾಚಲ 
ದೇವಿಯ ಕುಲಜೆಯ ಮಾಡಿಹೆನೆಂದು ಹೊನ್ನ ಕಪಿಲೆಯ ರಾವಣಶಾಖಿ 
ದುಚ್ಚಿಸ್ಟದ ಹಾಲಿನಿಂದ ಕೂಳನಟ್ಟುಂಬವರನೇನೆಂಬೆ (ಬಸವ. ೫೮೪) ; 
ಸ್ವಲ್ಪ ದೂರದಲ್ಲಿ ಒಂದೆರಡು ಕಾಗೆಗಳು ಉಚ್ಛಿಷ್ಟಕ್ಕಾಗಿ ಕಾದಿದ್ದವು 


(ಎಳೆಕ. ೩೬). [ಆ ಸಂ. ಉಚ್ಚಿಷ್ಟ] 
ಉಚ್ಚು, "ಉರ್ಚು ' ನೋ. 
ಉಚ್ಚ. "ಉಚ್ಚಿ? ನೋ. 


ಉಚ್ಚ ಕ (ನಾ). ೧. ಉತ್ಸುಕನಾದವನು. ೨. ಉತ್ಸುಕತೆ: 
ಎನಾಸೆಗೆ ಸಲ್ಲನಿಚ್ಛೆ Be ತ್ಲು]ಕನಾಗನೆಂತಪ್ಪ ಲಾಭಂಗ 
ಳೆಲ್ಲಿಯಿಂವಾದೊಡಂ (ಅರಿರ. ದೇ. ೧೭೩-೧೨) ; ಮಾನದಿಂ ಲೀನದಿಂ 
ಮನ್ನಿಸೆಡೆ ಕುಳ್ಳಿ ರಿಸಲಸುರಾಂತಕುಚ್ಚುಕದಲಿ (ಜಿನಮು. ೩೦-೪೮). 
[< ಸಂ. ಉತ್ಸುಕ] 
ಉಚ್ಚು ಕೊರಡು "ಉಜ್ಜುಗೊರಡು' ನೋ. 
ಉಚ್ಚುಗಂಟು (ನಾ). ಬಿಚ್ಚಲು ಸುಲಭವಾದ ಗಂಟು (8). 
[ಉಚ್ಚು, (ಆ ಉರ್ಚು) + ಗಂಟು] 
ಉಚ್ಚು ಗಂಟುಹೊಡೆ (ಕ್ರಿ). ತಪ್ಪಿಸಿಕೊ (ಉಕ. ೪). 
[ಉಚ್ಚು ಗಂಟು + ಹೊಡೆ ( ಪೊಡೆ,)] 
ಉಚ್ಚೂಡ (ನಾ). ಬಾವುಟದ ತುದಿಗೆ ಕಟ್ಟುವ ಕುಂಚ: 
«ಉಚ್ಚೂಡಾ, ಅವಚೂಡಾ ಈ ೨ (ಪರಿವಿಡಿಯಿಂ) ಹಳಯಿಗೆಯ ಮೇ 
(ಎ)ಲೆ ಮೊಗದ ಕೆಳಗೆ ಕಟ್ಟದ ಕುಂಚೆಂ? (ಹಲಾಯು. ೭೫-೩೦೪) ; 
*ಕೇತನಂ ಹಳವಿಗೆಯೆನಿಕ್ಕುಮುಚ್ಚೂ ಡಮೆನಲಾ ತುದಿಯ ಸಡಕಮಕ್ಕು” 
(ಮಂಗರಾ. ೮೫-೨೬). [< ಸೆಂ. ಉಚ್ಚೂಡಾ] 
ಉಚ್ಚೊಲ (ನಾ). - ಉಚ್ಚೂಡ (8). [ಸಂ.] 
ಉಚ್ಚೆ, ಉಚ್ಛು ಸಿ (ನಾ). ಮೂತ್ರ: ಸುರಿತಪ್ಪ ಕವಿಲೆಯುಚ್ಚೈೆ ಯನಿರ 
ದೆಸಿಜ್ಯ ನೆ ತಳಿದು ತಮ್ಮ ತಲೆಯೊಳ್‌ (ಸಮನ. ೯-೭೦) ; ಅಪ್ಪುಲವಣವ 
ಬಿಟ್ಟು ಸಪ್ಟೆಯ ಕೊಂಡಲ್ಲಿ ಉಬ್ಬೈಯ ಬಚ್ಚಲ ಮುಟ್ಟಿ ಲಾಗದು (ಏಲೇಶ್ವ. 
೧೨); ಉಚ್ಛೆಯ ಕುಣಿಗೆ ಮೋಹಿಸಿ ಮುಕ್ತಿಗಾಣದೆ ಹುಚ್ಚರು ಬಾಳುವ 
ಕೈಸೆ (ಭರಚ. ೬೫-೩೪); ಉಚ್ಚೆ ಕುಡಿಯಲಿಕ್ಕೆ ಉಪ್ಪು ಕೇಳಿದ (ಗಾದೆ); 
ಕನಸಿನಲ್ಲಿ ಬಾಳೆಹಣ್ಣು ತಿಂದದ್ದು ಸುಳ್ಳು; ಉಚ್ಚೆ ಹೊಯ್ದದ್ದು ನಿಜ 
(ಗಾದೆ). ಉಚ್ಚ: (ಕರಾ) ಮಗು ಉಚ್ಚುಮಾಡಿದೆ (ರೂಢಿ). 
[ದೇ. ॥ ಕೊಡ. ಉಚ್ಚೆ; ತೆಲು. ಉಚ್ಚ ; ಗೊಂಡಿ. ಉರ್ಕ್‌) 
ಉಚ್ಚೆ ಕಟ್ಟು (ನಾ). ಮೂತ್ರ ವಿಸರ್ಜನೆಯಾಗದಂತೆ ತಡೆಯಾ 
ಗುವ ಒಂದು ರೋಗ; ಮೂತ್ರದ ತಡೆ (೪). [ಉಚ್ಚೆ + ಕಟ್ಟು] 
ಉಚ್ಚೆ ಕಾಯಿ (ನಾ). ಒಂದು ಬಗೆಯ ಕಾಯಿ: ಉಚ್ಛಿಕಾಯಿ, 
ನೀರುಕಾಯಿ (ಮೈಔಗಿ. ೭೧-೧೪೫೮). (21 
ಉಚ್ಚೆ ಗುಣಿ (ನಾ). ಮೂತ್ರದ ಗುಳಿ (8). 
[ಉಚ್ಚೆ * ಕುಣಿ (ಆ ಕುಟ್ಕ)] 
ಉಚ್ಚೆ ಚೀಲ (ನಾ). ೧. ಮೂತ್ರ ಕೋಶ (೪). ೨. ಭ್ರೂಣದ 
ಮೇಲಿನ ಮೊದಲನೆಯ ಪೊರೆ;  ಗರ್ಭವೇಷ್ಯ ನೆ (ಉಕ. *). 
[ಉಚ್ಚೆ + ಚೀಲ] 
ಉಚೆ ಪೀಡೆ (ನಾ). ಮೂತ್ರರೋಗ (8). [ಉಚ್ಚೆ * ಪೀಡೆ] 
ಉಚ್ಚಿ ಬುರುಕ (ನಾ). ಮೂತ್ರವನ್ನು ತಡೆಯಲಾರದವನು ; ಹಲವು 
ಬಾರಿ ಮೂತ್ರವಿಸರ್ಜನೆ ಮಾಡುವವನು(). [ಉಚ್ಚಿ + -ಪುರುಕ] 
ಉಚ್ಚೆ ಬುರುಕಿ (ನಾ). ಮೂತ್ರವನ್ನು ತಡೆಯಲಾರದವಳು ; ಹಲವು 
ಸಾರಿ ಮೂತ್ರವಿಸರ್ಜನೆ ಮಾಡುವವಳು (ಕ). 
[ಉಚ್ಚೈ ಬುರುಕ + -ಇ] 


೮೬೬ 


20 


33 


«3 


ಉಚ್ಛಾಹಿಸು 


ಉಚ್ಚೆ ಬುರುಡೆ (ನಾ). ಉಚ್ಚೆ ಚೀಲ (8). [ಉಚ್ಚೆ + ಬುರುಡೆ] 


ಮಲ್ಲಿ (ನಾ).  ಉಚ್ಚೆಬುರುಕಿ (ಕಿ). [ಉಚ್ಚೆ + ಮಲ್ಲಿ] 
ಉಚ್ಚೆಮೂಳಿ (ನಾ). - ಉಚ್ಚೆ ಬುರುಕಿ (8). [ಉಚ್ಚೆ * ಮೂಳಿ] 
ಉಚೆ ರೋಗೆ (ನಾ). ಮೂತ್ರರೋಗ (ಕ). (ಉಚ್ಚೆ + ರೋಗ] 


ಉಚ್ಛೆರ್ಗೋತ್ರ (ನಾ). ೧. [ಜೈನ] ಎರಡು ವಿಧವಾದ ಗೋತ್ರ 
ಗಳಲ್ಲಿ ಒಂದು. ಐ ಈ ಕರ್ಮದಿಂದ ಉತ್ಕೃಷ್ಟ ವಂಶದಲ್ಲಿ ಜನ್ಮ 
ವಾಗುತ್ತದೆ: ಉಚ್ಛ ರ್ಗೊೋತ್ರ ನೀಚೈರ್ಗೊೋತ್ರಭೇದದಿಂದ್ವಿ ವಿಧಮಪ್ಪ 
ಗೋತ್ರಮುಮಂ (ಸುಕುಮಾ. ೩-೩೯ ವ). ೨. ಹದಿಮೂರು ಪ್ರಕೃತಿ 
ಗಳಲ್ಲಿ ಒಂದು: ಬಾದರಯಶಸ್ವೀರ್ಶಿರುಚ್ಚೈರ್ಗೊೋತ್ರ ತೀಥ 
ನಾಮಂಗಳೆಂಬ ಪದಿಮೂಣಂಂ ಪ್ರಕೃತಿಗಳುಮಂ ನಿರ್ಮೂಲಂ ಕಿಡಿಸಿ 
(ಆದಿಪು. ೧೬-೪೯ ವ). [ಸಂ.] 


ಉಚ್ಚೈರ್ಫುಷ್ಟ (ನಾ). ಗಟ್ಟಿಯಾದ ಕೂಗು; ಗರ್ಜನೆ. [ಸಂ] 


ಉಚ್ಚೈರ್ಫೊೋಷ (ನಾ). - ಉಚ್ಚೈರ್ಫುಷ್ಟ. [ಸಂ.] 
ಉಚ್ಚೈರ್ದ್ವನಿ (ನಾ). ಎ ಉಚ್ಚೈರ್ಫುಷ್ಟ. [ಸಂ.] 


ಉಚ್ಚೈರ್ಧ್ವಾನ (ನಾ). - ಉಚ್ಚೈರ್ಫುಷ್ಟ : ಬಹಿರುದ್ಯಾನಾಂತರದೊಳ್‌ 
ಸಹಸೋದಿತ ಮತ್ತಳೋಕಿಲೋಚ್ಛೆ ಕ್ಟ ಧ್ಶ್ವಾನಂ ಮು ಹ ರಾಕರ್ಣಿಸೆ 


(ಕವಿರಾ. ೧-೫೫). [Aೆಂ.] 
ಉಚ್ಚೈಶ್ರವ (ನಾ). - ಉಚ್ಚೈಶ್ರವಸ್ಸು: “ಉಚ್ಚೈಶ್ರವಂ ಸುರಹಯ 


ಮೆನಲ್ಕಿ ದ ಪ್ರನಶ್ವಮೆನಿಸಿಕ್ಳುಂ ೫ (ಮಂಗರಾ. ೧೩-೨). 
[ಆ ಸಂ. ಉಚ್ಚೈಃಶ್ರವಸ್‌) 

ಉಚ್ಚೆ ಶ್ರವತ್ಚ (ನಾ). ನೆಟ್ಟಿಗಿರುವ ಕಿವಿಗಳಿಂದ ಕೂಡಿರುವಿಕೆ : 
ಆ ವಾಜಿಯ ಹೇಷಾರವಮಾ ವಾಸವನಶ್ವಕರ್ಣಮಂ ಪುಗೆ ಭಯಮುತ್ತ್ವೇ 
ವೇಕ್ವೆನಿನ್ನುಮದನೇ ಭಾವಿಸುತುಚ್ಚೈ ಶ್ರವತ್ವಮಾಳ್ಮದು ತೋರ್ಕುಂ 
(ರಾಜಶೇ. ೧೩-೭೯). [ಸಂ. ಉಚ್ಚೆ ಶ್ರವತ್ತ ಶ್ವ) 

ಉಚ್ಚೆ ಶ್ರವಸ್ಸು (ನಾ). ೧. ನೆಟ್ಟನೆಯ ಕಿವಿಗಳಿಂದ ಕೂಡಿದುದು. 
೨. ಇಂದ್ರನ ಕುದುರೆ. [€ ಸಂ. ಉಚ್ಚೈಃಶ್ರವಸ್‌) 

ಉಚ್ಚ್ಸೈಸು (ಕ್ರಿ). (ದೂಳಿನಂತೆ) ಮೇಲಕ್ಕೆ ಚಿಮ್ಮು, ನೆಗೆ: 
ಹಸ್ತಿಹಯ ಜನ್ಮಿಸದ ಮಲೆ ಬಿಲ ನರ್ತನದಿನುಚ್ಚೈಸದಿಳೆ ಜಲ ಮುತ್ತು 
ಮಣಿ ಜನಿಯಿಸದ ರೋಹಾಚಳ ... ಇಲ್ಲಾ ಪ್ರದೇಶದಲಿ (ಜೀವಂಚ. 
೨-೭). [ಉಚ್ಚ + -ಇಸ್ಕು] 

ಉಚ್ಛೆಸ್ತರ (ಗು). ಎತ್ತರವಾದ, ಗಟ್ಟಿಯಾದ (ಧ್ವನಿ). 

ಉಚ್ಛ ವಿಸು "ಉಚ್ಚವಿಸು' ನೋ. 

ಉಚ್ಚೆ ಳಿಸು "ಉಚ್ಚ ಲಿಸು? ನೋ. 

ಉಚ್ಛಾದನ (ನಾ ೧. ಸುಗಂಧದ್ರಮ್ಯಗಳಿಂದ ಮೈಯನ್ನು ತೀಡಿ 
ಚೊಕ್ಕಟಿಗೊಳಿಸಿಕೊಳ್ಳುವುದು (8). ೨. ಮರೆಯನ್ನು ತೆಗೆಯು 
ವುದು ; ಅನಾಚ್ಸಾದನ. [ಸಂ.7 

ಉಚ್ಛಾಪ (ನಾ). ಶಾಪ ಪರಿಹಾರ; ವಿಶಾಪ: ಇದೇ ನನ್ನ ಕೊನೆಯ 
ಸಂದೇಶ, ಗಾಯಿತ್ರಿಯ ಸತೀತ್ವರಕ್ಷಣೆಯೇ ಇದಕ್ಕೆ ಉಚ್ಛಾ ಪ (ಪ್ರೇಮಾಶ್ರ. 
೨೧೦). [ಸಂ.] 

ಉಚ್ಛಾಸಿ (ನಾ). ತೂರುವುದು: “ಉಚ್ಛಾಸಿ [ಪಾಠಾಂ. 
ಉತ್ಸಾಹಿ]ಯೆನೆ ತೂರ್ಪುದಕ್ಕುಂ ೫ (ಮಂಗರಾ. ೧೦೯-೩). 

[ಹಂ. ಉಚ್ಛಾಸಿನ್‌ ?] 

ಉಚ್ಛಾಹ "ಉಚ್ಚಹ' ನೋ. 

ಉಚ್ಛಾ ಸು (೬). ಉತ್ಸಾಹಗೊಳ್ಳು ; ಸಂತೋಷಪಡು : ಮದುವೆ 
ಯಗ್ಲುಚ್ಛಾ ಹಿಸಿ (ಲಿಂಗಪು. ಮ 

[ಉಚ್ಛಾಹ (ಆ ಉಚ್ಚಹ) * -ಇಸ್ಕು] 


(ಸಂ. 


ಉತ್ಸಾಸಿ, 


ಉಚ್ಛಿತ್ತಿ 


ಉಚ್ಛೈತ್ತಿ (ನಾ). ತುಂಡರಿಸುವುದು ; ನಾಶಮಾಡುವುದು: ಮೂಲೋ | 
ತ್ತರಾದಿ ಭೇದ ಭಿನ್ನಕರ್ಮಪ್ರಕೃತಿಗಳ ನಿರ್ಮೂಳಕೋಚ್ಛಿತಿ ಶ್ರಿ ಮೋಕ್ಷಮೆಂ 
ಬುದು (ಆದಿಪು. ೧೦-೬೧ ವ) ; IE Wy ಷವ್ರಾ ತ ಕಳಂ' 
ಕೋಚ್ಛಿತ್ತಿಯಂ ಸಂತತ ಚಿನಸನಸೋಡೃತ್‌ಪಯೋಧಾರೆಯಿಂ ಮಾಡಿ' ] 
ಕರಂ ಪ್ರಖ್ಯಾತಿನೆತ್ತಂ (ಚಂದ್ರಪು. ೪-೮೪). [ಸಂ.] | 5] 
ಉಚ್ಛಿಸ್ಟ (ನಾ). ಎಂಜಲು; ತಿಂದು ಮಿಕ್ಕದ್ದು : * ಭುಕ್ತೋಚ್ಛಿಷ್ಟಂ, : 
ಫೇಳಿಕಾ- ಈ ೨ ಮಡಗೂಲು” (ಹಲಾಯು. ೫೪-೧೭೧) ; “ಭೋಜನ 
ಕ್ಕಾಗಿ ಮಿಕ್ಕು ದು ವಿಘಸಮಕ್ಕುಂಡಭಾಜನದೊಳಿಕೆ ಫೇಳಿಯುಚ್ಛಿಷ್ಟ . 
ಮೇಸಿಕ್ಕು 3 (ed, ೬೫-೭) ; ಉಚ್ಛಿಷ್ಟಮಾಗಲು ಮೃಷ್ಟಾನ್ನವು' | 
ಸರ್ಪಕಾಹ್ಯ ಧನಮುಂ . . . ಉಣ್ಣದೆ ಪೋಪುದೈ (ಸೋಮೇಶ. ೯೧); 10; 
ಸ್ವ ತಂತ್ರವಾದ ರಾಜ್ಯ ವನ್ನು ಪಡೆದವರು ನಾವು ಅವನಿಗೆ ಕಿಂಕೆರರಾದಕರೆ, : 
ಅಕ್ಕಿಯನ್ನು ಕೊಟ್ಟು ಉಚ್ಛಿಷ್ಟವನ್ನು ತಿಂದಂತೆ ಹೀನಾಯವಾಗುತ್ತಡೆ: 
(ಸ: fo [ಸಂ.] | 
ಉಚ್ಛಿಷ್ಟಪಕ್ಟೆ (ನಾ). ತಿಂದು ಬಿಟ್ಟ ಹಣ್ಣು; ಎಂಜಲು ಹೆಣ್ಣು:; | 
ಕ 


ಬಟ್ಟನೇಜಕಿಲ ಚೆಂಗಾರೆಯ ಮೆಲ್ಲು ಹ ಸಹಇರೋಚ್ಛಿ ಪ್ಟಪಕ್ವ 0ಗಳಂ | 15 
(ಸುಕುಮಾ. ೪-೫೭). [ಉಚ್ಛಿಸ್ಟ + ಪ ಕ] 
ಉಚ್ಛಿಷ್ಟಸೂತಕ (ನಾ). ಎಂಜಲಿನಿಂದ ಆದ ಮೈಲಿಗೆ--ಸೂತಕ:: | 
ಜಾತಿಸೂತಕ, ಜನನಸೂತಕ, ಪ್ರೇತಸೂತಕ, ಉಚ್ಛಿಷ್ಟ ಸೂತಕ, | | 
ರಜಃ [ಪಾಠಾಂ. ಪ್ರಜಾ] ಸೂತಕವೆಂಬ ಪಂಚಸೂತಕಗಳನಳಿದಾತನಾಗಿ 
(ನಿವೇಕ. ೧೧೦) ; ಎಡೆಗೊಡದೆ ಮಲಮೂತ್ರ ವರ್ಜಿಸುವ ಕಾಲಜೊಳು |20 
ಸಡುರಸಾನ್ನವನುಂಬ ಉಚ್ಛಿ ಷ್ಟ ಸೂತಕದ ಗೊಡವೆಯಿಲ್ಲಂ ಸದಾ ಶುಚಿ | 
ಯೆಂದು ನುಡಿವನನ ಚರಣಾಂಬುಜಕ್ಕೆ ಶರಣು (ಲಶಿಚಿಂ. ೪೩-೧೫). | 
[ಉಚ್ಛಿಷ್ಟ + ಸೂತಕ] | 
ಉಚ್ಛೀರ್ಷಕೆ (ಗು). ೧. ತಲೆ ಎತ್ತಿಕೊಂಡಿರುವ. (ನಾ). ೨. ತಲೆ 
ದಿಂಬು, [ಸಂ.1 i 
ಉಚ್ಛೈಂಖಲ, ಉಚ್ಛ್ರಂಖಳ (ಗು). 
1 Red ಸ್ವೈರವೃತ್ತಿ ತ್ಕಿಯುಳ್ಳ ; ನಿಯಮವನ್ನು 
ಮಾರಿದ : ದೇವ ಬಲಿಬಂಧನೋಚ್ಛ ೃಂಖಲಾಕಾರ ಜಯ ದೇವ ದಶೆ 
ಕಂಠಕಂಕದ್ರುಮಕುಕಾರಜಯ (ಜಗದಿ. ೫-೧೧೨ ಕ). ಉಚ್ಛೈಂಖಳೆ: | 
ಹಿಮವಚ್ಛಿ ವೈ ಳಾಂಶುವಂ ಮಾಲ ದಿಗ್ಯಾತ್ರೀವೋಮ ನಿಭಾಗೆಗಾಮಿಯೆನ |5| 
ಸಿತ್ತುಚ್ಛೃಂಖಳಂ ದಾಮನಂದಿತ್ರೆ ವಿದ್ಯೆ "ಮುನೀಂದ್ರ ನಿರ್ಮಳೆಯಶಶಿ | 
ಪು ತಾನಿಟ್ರವುಂ (ಚಂದ್ರಪು. ಎ. [ಸಂ.) | 
ಉಚ್ಚ ಸ್ಲೈಂಖಲತನ (ನಾ). ಮನ ಬಂದಂತೆ ನಡೆಯುವಿಕೆ ; ಸ್ವೈರ 
ವ್ಯ ತ್ರಿ: ಒಮ್ಮೆ ವಿವಾಹವಾಯಿತೆಂದರೆ ಮುಂಡೆ ಬೇಕಾದಂಥ ಉಚ್ಛ [| | 
ಗು ನಡೆದರೂ ಸಾಗೀತು (ಬ್ರಹ್ಮಜೀ. ೪). 1551 
[ಉಚ ಂಖಲ + -ತನ] We 
ಉಚ್ಛೃಂಖಲೆ (ನಾ). ಹಿಡಿತಕ್ಕೆ ಸಿಕ್ಕದವಳು, --ಮಾರಿದವಳು;| ; 
ತಪ್ಪಿಸಿಕೊಂಡವಳು: ವಧ್ಮಶಿಲೋಚ್ಛಂಖಲೆಯಾಗಿ ದುರ್ಗಿ ನುಗಿ | 
ದಳ್‌ (ಜಗವಿ. ೩-೧೯). (ಸಂ. ಉ ತ್ಛಂಖಲಾ] 
ಉಚ್ಛೃಂಖಳೆ "ಉಚ್ಛ ಎ೦ಖಲ' ನೋ. 
ಉಚ್ಛೇದ (ನಾ). ಕತ್ತರಿಸುವಿಕೆ; ನಾಶ: ಮಧುಕೈನರ್ತನಿಗೆ ತಾನು, 
ಕೈಹಚ್ಚ ಗೊಡುವುದಿಲ್ಲ ಅವನ ಉಚೆ ತ್ಛೇದವವಾಗಗೊಡುವುದಿಲ್ಲ (ಕ್ಟ 
೪೧೪). [ಸಂ. 1 
ಉಚ್ಛೇದನ (ನಾ). ಕತ್ತರಿಸಿ ಹಾಕುವುದು ; ಧ್ವಂಸಗೊಳಿಸುವುದು: | 
ಆಂತುದೀರ್ಣೊೋಟೈೇದನಮುಂ ನಿರಾತಂಕಮುಮಾಗಿ (ಶಾಂತಿಪು. 


[ಸಂ.] 


125 


ಸಂಕೋಲೆ ಇಲ್ಲದ; ಕಟ್ಟು 


45 


೧೧-೪೮ ವ). 


೮೬೭ 


ಉಚ್ಛ್ಛ್ವಾಸಿಸು 


ಉಚ್ಛೇದ್ಯಶತ್ರು (ನಾ). ನಾಶಗೊಳಿಸಬಹುದಾದ ಶತ್ರು: ಬಲಂಗ 
ಳೊಂದುಮಿಲ್ಲದ ಕಾರಣದಿಂ ನಿಮ್ಮಡಿಗುತ್ಸಾಹಶಕ್ತಿ ಸಾಧಾರಣಂ 
ಆದಣ0 ನಾವುಮುಚ್ಛೇದೃಶತ್ರುಗಳಾಗಿರ್ದೆವೆ ವೆಂದು (ಸಂಚತಂ. ೨೧೬-೯). 

[ಸಂ. (ಉಚ್ಛ್ರೇದ್ಮ + ಶತ್ರು)] 

ಉಚ್ಛ ಯೆ (ನಾ). - ಉಚ್ಛಾ Ky [X೦.] 

: ಉಚ್ಛ್ರಾಯ (ನಾ). ಅಭಿವೃದ್ಧಿ; ಏಳಿಗೆ; ಹೆಚ್ಚಳ: ಕುಟುಂಬದ 
ಉಚ್ಛಾ )ಯಕ್ಕಾಗಿ ಹಣವ ತ pa ಹಿಸಿಜಲೇಬೇಕೆಂಬುದು ಶ್ಮಾಮ 
ಹಟುಟ ಭಾವನಿಂದಲೂ ಕತ ಉಪದೇಶ ಕೇಳಿ +S 
ಹೌದೆನ್ಸಿಸಿತು (ಕುರುಕಾ. ೧೪೨); ಕರ್ನಾಟಕದ ಇತಿಹಾಸದಲ್ಲೇ ೧೦ನೆಯ 
ಶತಮಾನವು ಬಹುಮಹತ್ವದ ಕಾಲವು. ಕರ್ನಾಟಕಸಾಮ್ರಾಜ್ಯದ ಉಚ್ಛಾ 
ಯದ ಕಾಲವೆಂದು ಅದಕ್ಕೆ ಕರೆಯಬಹುದು (ಸಾಓಸ. ೩). [Ao] 

: ಉಚ್ಚಾ ್ಸಿ ೪ಯಸ್ಲಿ ತಿ (ನಾ). ಅಭಿವೃ ದ್ವಿ ಯ ಸ್ಥಿತಿ; ಏಳಿಗೆ: ಚಿಕ್ಕ 
ER, ನ ರಾಜ್ಯವಾಳಿದರು. ಆವಕ ಕಾಲದಲ್ಲಿ ಮೈಸೂರು 
ರಾಜ್ಯವು ಅತ್ಯಂತ ಉಚ್ಛಾ ೪ಯಸ್ಥಿತಿಯಲ್ಲಿತ್ತು (ಮೈವಾಸ್ತು. ೧೭). 

| (ಉಚ್ಛ್ರಾಯ * ಸ್ಥಿತಿ] 

( ಉಚ್ಛ, ತ (ಗು). ೧. ಮೇಲೆತ್ತಿದ; ಮೇಲೆ ಎತ್ತಿ ಹಿಡಿದ: ಉಚ್ಛಿ ತ 
ಸಮಾಚೀನ ಚೀನಧ್ವಜನಿತಾನವಿರಾಜಿತಮುಂ (ಚಂದ್ರಪು. ೬-೯೪ ವ). 
೨. ಉನ್ನತವಾದ; ವೃದ್ಧಿ ಹೊಂದಿದ ; ಬೆಳೆದ. (ಸಂ. 

ಉಚ್ಛಿ ತಿ (ನಾ). - ಉಚ್ಛ್ರಾಯ : ಅನ್ನೈನರಮರಿಯದಿಹ ತನ್ನ ದ್ಯುತಿ 
ಯುಚ್ಛೃಚ್ಛಿ)]ತಿಯ ರತ್ನದೊಳು ಕಾಣುತ್ತ ನಲಿವುದಿನಕಿರಣ 
(ಮಲೆದೇ. ೨೮-೧). [ಸಂ.] 

ಉಚ್ಛ್ಚಸಿತ (ಗು). ೧. ಉಬ್ಬಿದ ; ಮೇಲಕ್ಕೆ ಎದ್ದ; ಹೆಚ್ಚಾದ : 
ಪಾಳುಕೊರಕೆಲ” ಬಂಡೆಯಿಂ ವಕ್ರಮಾಗಿರ್ಪ ಮೊರಡು ದಡದಂತಿರ್ದವಳ 
ಮೆಯ್ಯನುಚ್ಚ್ವಸಿತ ಹರ್ಷೋರ್ಮಿಮಾಲಾ ಸಮೂಹದಿಂದವ್ವಳಿಸಿ ಮುಚ್ಚಿ 
(ಶ್ರೀರಾಮಾ. ೨೭-೭೦೫). (ನಾ). ೨. ಉಸಿರಾಟ.  [ಸಂ.] 

ಉಚ್ಛ್ವಾಸ (ನಃ ೧. ಉಸಿರನ್ನು ಹೊರಗೆ ಬಿಡುವಿಕೆ. "ಶ್ವಾಸೋ 
ಚ್ಯಾ ಪರಾ. ೨. ಹೊರಗೆ ಬಿಟ್ಟ ಉಸಿರು ; ನಿಶ್ವಾಸ: ನು 
ಬಂದು ವಿಷಣ್ಣಾನನೆಯಂ AFSC ನೇತೆ ತ್ರೆಯನುಚ್ಛ್ಛಾಸ ನಿತಪ್ತಾ 
ಧರರಚಿಯಂ ಮನುಜೇಂದ್ರಾಂಗನೆಯನೆಯ್ದೆ ಕಂಡಿಂತೆಂದಳನಯಕೋತ: 
೨-೩೫). ೩. ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳುವಿಕೆ: ಉಚ್ಛ್ವಾಸ 
ವೆಂದರೆ ಗಾಳಿಯನ್ನು ಒಳಗೆ ಶೆಳೆದುಕೊಳ್ಳುವುದು ?' ( ಹಸಾರ. ೧-೪ಟೀಕೆ). 
೪. ಗ್ರಂಥದ ಅಧ್ಯಾಯ ; ಆಶ್ವಾಸ. ೫. ಉಬ್ಬುವಿಕೆ; ಏರುವಿಕೆ: 
ಜಲೋಚ್ಛ್ರಾಾಸದಿಂ ಪರಿವುದಾ ವಿಸ್ತೃತಜಲರಾಶಿ ( ಶ್ರೀರಾಮಾ. ೭೭-೬೨೭). 
೬. ಸಾವು; ಮರಣ. ೭. [ಜೈನ] ಕಾಲವನ್ನು ಅಳೆಯುವ ಒಂದು 
ಪ್ರಮಾಣ: “ಒಂದು ಪರಮಾಣವು ಮಂದಗತಿಯಿಂದ, ಒಂದು 
ಆಕಾಶಪ್ರದೇಶದಿಂದ ಇನ್ನೊಂದು ಅಕಾಶಪ್ರದೇಶದಲ್ಲಿ ಪ್ರವೇಶಿಸಲಿಕ್ಕೆ 
ಹತ್ತುವವೇಳೆಗೆ ಸಮಯ ಎಂದು ಹೇಳುತ್ತಾರೆ... ಅಸಂಖ್ಯಾತ (ಜಘನ 
ಯುಕ್ತ ಅಸಂಖ್ಯಾತ ಪ್ರಮಾಣ) ಸಮಯಗಳಿಂದ ಒಂದು ಆವಲಿ ಆಗು 
ತ್ತದೆ, ಸಂಖ್ಯಾತ ಆವಲಿಗಳಿಂದ ಒಂದು ಉಚ್ಛ್ವಾಸ (ಪ್ರಾಣ) ಆಗುತ್ತದೆ? 
(ಜೈನಪ. ವ್ಯವಹಾರಕಾಲಮೆಂಬುದು . .. ಸಮಯಾವಳಿ 
ಕೋಚ್ಛ್ಚ್ವಾಸಸ್ತ್ಯೋಕನಿಮೇಷನಾಳಿಕಾ ಮುಹೂರ್ತದಿವಸ . . . ಸಂವತ್ಸ 
ರಾದಿ ಗಣನಾನುಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ ಕೂಡಿದುದು (ಆದಿಪು. 
೬-೪೮ ವ). [ಸಂ.] 

ಸಿಸು (ಕ್ರಿ). ಗಾಳಿಯನ್ನು ಒಳಕ್ಕೆ ತೆಗೆದುಕೋ; ಉಸಿ 
ಹ ಪಾಸ್ಕ ಆ ನಿರ್ಭಾಗ್ಯಪ್ಪಾ ಪ್ರಾಣಿಗಳು ಆ ಭಯಂಕರ ಗಾಳಿಯನ್ನು 
ತಾನೆ ಉಚ್ಛಾಸಿಸಬೇಕು ವ ೩೪). [ಉಚ್ಛ್ವಾಸ * -ಇಸ್ಕು] 


೩೦೫); 


ಉಭಾಯಿಸು 


ಉಭಾಯಿಸು "ಉಚಾಯಿಸು' ನೋ. | 
ಉಛಾಹನಿಗ್ರಹೆ (ನಾ).ಉತ್ಸವ ವಿಗ್ರಹ; ಮೆರವಣಿಗೆಯ ಮೂರ್ತಿ: | 
ನಮಶಿನಾಯನು ಯಿಗುಡಿಯನು ಕಟಸಿ ಕಾಶಿಲಿಂಗವ ತಂದು ಚಂದ್ರ 
ಮೌಳೀಶ್ವರದೇವರು ವಿಘ್ನೇಶ್ವರ ನಂದಿಕೇಶ್ವರ ಉಛಾಹವಿಗ್ರಹ ಈ 
ದೇವರುಗಳನು ಪ್ರತಿಸ್ಠೆಯನು ಮಾಡಿದ ಮಹಾಜನಂಗಳಿಗೆ ಬಿನ್ನಹಂ 
ಮಾಡಲಾಗಿ (ಎಕ. ೫ (5), ಬೆಂಗಳೂ. ೩೧-೫; 1592). 
[ಆ ಸಂ. ಉತ್ಸವವಿಗ್ರಹ] 
ಉಜಕರ್ಣಿ (ನಾ). ಒಂದು ಔಷಧಿ ಗಿಡದ ಹೆಸರು: “ಛಾಗಪರ್ಣ- 
ಉಜಕರ್ಣಿ” (ಓಷಧಿ. ೫೯). [< ಸಂ. ಆಜಕರ್ಣೀ ?] 
ಉಜರಿಡು (ಕ್ರಿ). ಆಕ್ಷೇಪಣೆಯನ್ನು ಲೆಕ್ಕಿಸು: ಈ ಸುಬ್ಬಣ್ಣನ 
ಉಜರಿಡದೇ ಕಾರ್ಯಸಾಧನೆ ಮಾಡಿ pe ಆತ ಮನೋ 
ನಿರ್ಧರ ಮಾಡಿದನು (ತುಬ್ಬಣ್ಣ. ೨೭)... [ಉಜರು- ಇಡು] 
ಉಜರು, ಉಜೂರು (ನಾ). ಆಕ್ಷೇಪ; ವಿರೋಧ ; ಬಾಧೆ; ಅಡ್ಡಿ. 
"ಉಜರಿಡು' ಪರಾ. ಉಜೂರು : ವರುಷಂಪ್ರತಿಯಲ್ಲೂ ತಾಜಾ ಸನ 
ದಿನ ಉಜೂರ ಮಾಡದೆ ಯಾ ಸನದಿನ ನಕಲ ಲೆಖಕ್ಕೆ ಬರಶಿ ಅಸಲ ಸನದ 
ಹಿಂದಕ್ಕೆ ಕೊಡುವದು (ಮೈಆರಿ. ೧೯೨೯, ೯೪-೪೦ ; 1813). 
[4 ಮರಾ. ಉಜರ್‌, ಉಜರಾ, ಉಜೂರ್‌ ; ಅರ, ಉರುಖ್ಸ್‌ ಐ 
ಕಾರಣ] 
ಉಜಳಣಿ (ನಾ). (ಉಕ). ಮತ್ತೆಮತ್ತೆ, ಹೇಳುವಿಕೆ; ಪುನರಾ 
ವರ್ತನೆ; ಪುನರುಕ್ತಿ: “ಈ ಉಜಳಣಿ ಈಗೇಕೆ ಚಿನ್ನಯ್ಯನವರೇ ಅವು |20 
ಹೇಗೆ ಬಂದುವು ನೀವು ಹೇಗೆ ಕೊಟ್ಟರಿ ಎಂಬುದನ್ನು ಉಭಯತ್ರರೂ 
ಬಲ್ಲೆವು ೫ (ಹೊಲವ. ೩೪೦) ; ಪೋಲಿನಳು ಇಷ್ಟೊತ್ತು ಈ ಉಜಳಣಿ 
ಯನ್ನು ಕೇಳುತ್ತಲೇ ಇದ್ದಳು (ದೋರಾಕ. ೨). [«- ಮರಾ, ಉಜಳಣೀ] 
ಉಜಾಡ (ಗು). ನಿರ್ಜನವಾದ; ಹಾಳುಬಿದ್ದ. "ಉಜಾಡೇಳು' 
ಪರಾ. [-ಮರಾ. ಹಿಂ. ಉಜಾಡ್‌] 
ಉಜಾಡೇಳು (ಕ್ರಿ). ಹಾಳಾಗು ; ನಿರ್ಜನವಾಗಿರು : ಮಾಗಡಿಯಲ್ಲೇ 
ಹುಟ್ಟ ಬೆಳೆದು ಒಂದೇ ವರ್ಷದಲ್ಲಿ ಉಜಾಡೆದ್ದು ಹೋಗಿದ್ದ (7 
| 


1 
or 
| 
| 


25 


ರಮಾ ನಾಟಕ ಸಭೆ 'ಯಲ್ಲೂ ಅವನ ಕೈವಾಡವಿಲ್ಲದೆ ಇರಲಿಲ್ಲ (ರಾಗಿಣಿ. 
೫೬). [ಉಜಾಡ + ಏಳು (೮ ಏಲ್‌)] 

ಉಜೂರು "ಉಜರು' ನೋ. 

ಉಜ್ಜನಿತ (ಗು). ಉತ್ಪನ್ನವಾದ; ಉಂಟಾದ: ವಿನುತ ಜೀವನ್ಮುಕ್ತಿ 
ಕಾರಣನೆನಿಪ ಲಿಂಗರಹಸ್ಕತತ್ತೋಜ್ಹನಿತ [ಸಾತಾಂ.ಜ್ವಲಿತ)] ಸೂಕ್ತಿಗಳಂ 
ತಿಳುಪಿ (ಬಸಪು. ೪೯೯-೩೫). [Ao.] 

ಉಜ್ಜಮಿಸು "ಉಜ್ಜವಿಸು' ನೋ. 

ಉಜ್ಜನಣೆ (ನಾ). ೧. ವ್ರತವನ್ನು ಪೂರ್ಣಗೊಳಿಸುವ ಕರ್ಮ; 35 
ವ್ರತಸಮಾಶ್ರಿ: ಒಂದಕ್ಷೋಹಿಣಿಬಲಮೆರಡುಂ ದೆಸೆಯೊಳಮುಟಾದು 
ವನಿತೆ ಭಾರತಮೆಮಗಿನ್ನಿಂದುಜ್ಜವಣೆ ದಲೆಂದದಟೊಂದುತ್ತರಮಾಗೆ ಕಾದಿ 
ದರ್‌ ಕಟ್ಟಾಳ್ಗಳ್‌ (ಪಂಪಭಾ. ೧೩-೩೬) ; ದ್ವಿತೀಯಾಕ್ಷರ ದೀರ್ಫಕ್ಕೆ 
ಹ್ರಸ್ವಂ-ಆಮಾವಾಸ್ಯಾ-ಅವಸೆ; ಉದ್ಯಾಪನ-ಉಜ್ಜವಣೆ (ಶಮದ. ೨೮೬ 
ಪ್ರಯೋ) ; ನೋಂಪಿಯುಜ್ಜವಣೆಯ ಕ್ರಮಮೆಂತೆಂದೊಡೆ (ನಾಗಕು. 
೨೮-೧೪೧ ವ). ೨. ನೆರವೇರುವಿಕೆ; ಕೊನೆ; ಸಮಾಹ್ತಿ : ಬಲದೇವಂ 
ಬಲದೇವನುಜ್ಚವಣೆಯೊಳ್‌ ಮುಂದಾದರಂ ಕೊಂದ ಮೆಯ್ಸಲಿ ತಮ್ಮಂ 
ಸಯೆ (ಶಾಂತಿಪು. ೪-೧0೮) ; ಮುನ್ನಮಾಂ ಬಿನ್ನವಿಸಲೆಂದಿರ್ದ ಕಜ್ಜ 
ದುಜ್ಜವಣೆಗೆ ಮೃಡಾನಿಯ ನುಡಿ ಸಹಾಯಮಾದುದು (ವೃಷವಿ. ೧೧೯೧ ವ); 
ಗುರುದಕ್ಷಿಣೆಯ ತಮಗೆ ತೆತ್ತಿಲ್ಲವೆಂದೆ ನನ್ನಯ ವಿದ್ಯೆಯುಜ್ಞವಣೆಯಾಗಿಲ್ಲ | 45 
ನೆಂದೆ (ಜೆಚ್ಛಿರ. ೩೦-೧೦). [ಆ ಸಂ. ಉದ್ಯಾಪನ) 


30 


೮೬೮ 


ಉಜ್ಜೀವಿಸು 


ಉಜ್ಜವಣೆವಡೆ (ಕ್ರಿ). ಮುಕ್ತಾಯಗೊಳಿಸು : ಅವಳ್‌ ವನಿತಾನಿಷ್ಟಾದ 

ನಕು ವಜ್ವವಣೆನಡೆದಳೋ ಪದ್ಮಜಂಗೆ (ಲೀಲಾವ. ೪-೩೧). 
[ಉಜ್ಜವಣೆ + ಪಡೆ,] 

ಉಜ ಜ್ವನಿಸು, ಉಜ್ಜಮಿಸು (ಕ್ರಿ). ಉದ್ಯಾಪನೆಯನ್ನು ಮಾಡು; 
ವ್ರ ತವ ನ್ನ್ನ ಮುಕ್ತಾಯಗೊಳಿಸು : ಸುಗ್ಗಿಯ ಪುಗಿಲೊಳ್‌ 
ಮುಂಕೊಂಡು? ಸ್ಲಿಯನುಜ್ಜವವಿಸಿದಂತೆ ನೋನಮನುಟದೇಂ ಬಗ್ಗಿಸಿದುವೊ 
ಕೋಗಿಲೆಗಳ ಮೊಗ್ಗಪ್ಪ ನಿಯೋಗಿಯಂ ಪುಗಲ್‌ಪುಗಲೆನುತುಂ 
(ಕಾವ್ಯಾವ. ೯೮೨). ಉಜ್ಜಮಿಸು: ಮನಸಿಜರಾ x * x ಗನಾ ಅರಸಿ 
ಬೇನೆ ಎತ್ತಿ ಮನೋನಮುಜ್ಞಮಿಸುವಲ್ಲಿ ಕೊಟ್ಟಿ ದು (ಎಕ. 11, ೩೫-೫; 
ಸು. 800). [ಉಜ್ಜವಣೆ + -ಇಸ್ಕು) 

ಉಜ್ಜಳೆ "ಉಜ್ಜ್ವಲ? ನೋ. 

ಉಜ್ಜಳಿಕೆ, ಉಜ್ಜಳಿಕ್ಕೆ (ನಾ). ತೀವ್ರವಾದ ಹೊಳಪು, ತೇಜಸ್ಸು, 
ಪ್ರಕಾಶ: ಅದೇಂ ಬಲಕಿಕೆ ಬಿಂಬದುಜ್ಜಳಿಕೆಯೋ ಸುಧಾಸೂತಿಯಾ 
(ಆದಿಪು. ೧೨-೭) ; ತೊಡನಿನೊಳುಜ್ಜಳಿಕೆ ಸಿರಿಯೊಳ್‌' ಮುಡಿ ಕುಲಜೊ 
ಳಗ್ಗಳಿಕೆ (ಧರ್ಮಾಮೃ. ೯-೧೦೮) ; ಎಳನೆಳ್ಲಿಂಗಳ ಬಳೆದುಜ್ಜಳಿಕೆಯಿದೇಂ 
ಕರಮೆ ಕೂರ್ತು ಕಣ್ಗಾಣದರ್ಗಂ ಪೊಳಪಿನೊಳತನುವನೆ ತಳಾಮಳಕಂ 
ಮಾಡಿದುದು (ಲೀಲಾವ. ೨-೨೫). ಉಜ್ಜಳಿಕ್ಕೆ: ಮನೋಜನ ಬಿಲ್ಲ 
ಬಲ್ಮೆ ಪೂರ್ಣೇಂದುವಿನುಜ್ಞಳಿಕ್ಕೆ ಮಧುಮಾಸದ ಗೋಸನೆ (ಕಾದಂಉ. 

ಉಜ್ಜಳಿಕ್ಕೆಯಿಂ ವನಜವಿರೋಧಿಯೆಂದು ನಿಜ ಕಾಂತಿ... 
ತೋಟುಗುಂ (ಧರ್ಮಾಮೃ. ೧೩-೧೧). [ಉಜ್ಜಳ್ಳ + -ಇಕೆ] 

ಉಜ್ಜಳಿಕೆನಡೆ (ಕ್ರಿ). ತೀವ್ರವಾದ ಪ್ರಕಾಶವನ್ನು ಪಡೆ; ತೇಜಸ್ಸನ್ನು 
ಹೊಂದು: ಸಜ್ಜನ ಚೂಡಾಮಣಿ ತಮ್ಮಜ್ಞಂಗಂ ಪುಣ್ಯದಿಂದೆ ಸಾಸಿರ್ಮಡಿ 
ಯಾಗುಜ್ವಳಿಕೆವಡೆದ ಪೆರ್ಮೆಯಿನುಜ್ಜೇನಿಯೊಳರಸುಗೆಯ್ದು ಪಾಲಿಸು 
ತಿರ್ದಂ (ಯಶೋಚ. ೪-೮೩). [ಉಜ್ಜಳಿಕೆ + ಪಡೆ] 

ಉಜ್ಜಳಿಕ್ಕೆ "ಉಜ್ಜಳಿಕೆ' ನೋ. 

ಉಜ್ಜಳಿಸು "ಉಜ್ಜ್ವಲಿಸು' ನೋ. 

ಉಜ್ಜಾಣ (ನಾ). ಉದ್ಯಾನ: ರಾಸಿಗೆಯ್ದ ಮರ್ಬಿನಂತೆ ತೋರ್ಕುಮಾ 
ಯುಜ್ಞಾಣಂ (ಮಿತ್ರಗೋ. ೪೧). [ಪ್ರಾ. ಉಜ್ಜಾಣ ಸಂ. ಉದ್ಯಾನ] 

ಉಜ್ಜಾಯಿ (ನಾ). (?): ಬಾಧಿಸು ಮೊದಲೊಳು ರಸನವ ನಾಡೀ ಶೋಧನೆ 
ಯನು ತದನಂತರವನುಸರಿಸಾಧರಿಸುವುದುಣ್ವಾಯಿಯ ಬಿಡದೆ ಕುಮಾರಕ 
ಭಕ್ತಿಯನು (ಕಲ್ಮಾ ಣೇ. ೩೨) ; ಬೇಗದಿ ಹರಿ ಶೀತಳಿಯಂ ಪೈತ್ಯದ ರೋಗ 
ವನುಜ್ಹಾಯಿಯ ವಜ್ರಾಸ್ತ್ರವ ಲಾಗಿಸಿ ರುಳಪಿಸಿ ಜಡಿದನುವಿಂ ಬಹುವಿಧ 
ವೆನಿಸುವ ವಾತ ರೋಗಾದ್ರಿಯ ಹೊಡೆ (ಕಲ್ಯಾಣೇ. ೩೩). [2] 

ಉಜ್ಜಾರಿ (ನಾ). - ಉಜ್ಜುಗೋರಿ: ಉಜ್ಞಾರಿಯಿಂದ ಹುಲ್ಲನ್ನು *ತ್ತಿ 
ತಂದರು (ರೂಢಿ). [ಉಜ್ಜು (ಆ ಉರ್ದು) * ಆರ?) 

ಉಜ್ಜಾಸನ (ನಾ). ಕೊಲ್ಲುವಿಕೆ ; ಕೊಲೆ. [ಸಂ.) 

ಉಜ್ಜೀನನ (ನಾ). ಬದುಕಿಸುವುದು; ಚೈತನ್ಯವನ್ನು ತುಂಬುವುದು; 
ಚೇತರಿಸುವಂತೆ ಮಾಡುವುದು. "ಉಜ್ಜೀವಿಸು' ಪರಾ. [ಸಂ.] 

ಉಜ್ಜೀವಿಸು (ಕ್ರಿ). ೧. ಬದುಕುವಂತೆ ಮಾಡು; ಚೈತನ್ಯವನ್ನು 
ಕೊಡು: ಒಲಿದವರನುಜ್ಞೀವಿಸುವ ಬಗೆ ಬಲುಹು ಮುರಮಥನಂ೦ಗೆ 
(ಕುವ್ಯಾಉ. ೧೦-೧); ಈಸ್ಟ್ರ್ಯುಲೇಷಿಯಸ್‌ ಯಾವನೋ ಒಬ್ಬ ಮೃತ 
ನನ್ನು ತನ್ನ ದಿವ್ಯವಾದ ವಿದ್ಯೆಯಿಂದ ಉಜ್ಜೀವಿಸಿದನಂತೆ (ಕಲ್ಲಿಕಾ. ೧೪). 
೨. ತಿರುಗಿ ಜೀವನವನ್ನು ಪಡೆ; ಉಳಿ; ಬದುಕು: ಸಂಸ್ಕೃತವು 
ಈಗ ಎಷ್ಟೋ ಮಟ್ಟಗೆ ದೇಶಭಾಷೆಗಳಲ್ಲೂ, ದೇಶ್ಯ ವಾಜ್ಮಯಗಳಲ್ಲೂ 
ಉಜ್ಜೀವಿಸಿದೆಯೆಂಬುದನ್ನು ಆಗಲೇ ಗಮನಿಸಿದೆವು (ಸಮಾಲೋ. ೧೪೨), 

[ಉಜ್ಜೀವನ + -ಇಸ್ಕು] 


೫೫೬) ; 


ಉಜ್ಜು 


ಉಜ್ಜು "ಉರ್ದು? ನೋ. 
ಉಜ್ಜು ಕೆಂಬಳಿ "ಉಜ್ಜುಗಂಬಳಿ' ನೋ. 
ಉಜ್ಜುಕಲ್ಲು ಉಗ ನೋ. 
ಉಜ್ಜುಗ (ನಾ). ೧. ಪ್ರಯತ್ನ; ಉದ್ಯೋಗ; ಕಾರ್ಯ; ಕೆಲಸ: | 
* ದಕಾರೆದೊರ್ಳ ಬೆರೆಸಿದ ಯತ್ನಕ್ಕೆ ದ ದ್ವಿತ್ವ ಜಕಾರಂ - ಉದ್ಯೋಗ 5 
ಉಜ್ಜುಗ ೫ (ಶಮದ. ೨೫೯ Mc ಪಡೆವೆಂ ಶಾಶ್ವತಶ್ರಿ ಯಾ 
ಬುಜ್ಜುಗದೊಳ ಚಿತ್ತಂ ಕರಂ ಕಣ್ಮಲೆಯೆ ನೆಸೆಯೆ ನಿಶ್ಚ ಯಿಸಿದೂಂ ಸಾರ್ವ | |! 
ಭೌಮಂ (ಆದಿಪು. ೬-೨೬) ; ಉದರಶಿಖಿಜ್ವಾಲೆಯಿಂದತ್ತಮಿತ್ತಂ ಕುಸಿ; 
ಯುತ್ತುಂ ಪುಟ್ಟುವೊಂದುಜ್ಜುಗದೊಳೆ ಮರಣಾವಸ್ಥೆ ಯಂ ತಾಳ್ದಿ (ರಕ್ಬಾಶ. | 
೩); ಉಜ್ಜುಗದತ್ತಣಿಂ ಸಿರಿ ಕಿಚ್ಚಿನತ್ತಣಿಂ ಪೊಗೆ (ಶಬ್ದಾನು. ೨೨೦ ! 
ಪ್ರಯೋ) ; ಸುಂದರದ ರಸ ನೂರು ; ಸಾರವದರೊಳು ಮೂರು ಹೊಂದಿ 
ಪ್ಪುವವು ಮೋಹ ಕರುಣೆ ಶಾಂತಿಗಳ ಒಂದರಿಂದೊಂದು ಚೆಳೆಯಾದಂದು 
ಜೀವನವು ಚೆಂದಗೊಂಡುಜ್ಜುಗವೊ (ಮಂಕುಕ. ೪೫೫). ೨. ಆರಂಭ: 
«ಉಜ್ಜುಗಮುಪಕ್ರಮಮದು ? (ಕಶರ. ೧೧೮) ; ಸಮಸಂದೊಂದಿದ ಲಜ್ಜೆ 
ಯುಜ್ಞಾಗಮೆ ಲಜ್ವಾಭಾವಮಂ . . . ನೆಜೆಯೆ ಕಲ್ಲಂತಾದುದಾ ಕನ್ನೆ 
ಯೊಳ್‌ (ಕಾದಂಉ. ೨೯೩). ೩. ಉದ್ದೇಶ; ಆಲೋಚನೆ: ನಿನ್ನುಜ್ಜುಗ 
ಮೇನೋ ಪೇಟಕ್‌ನೆ ಕರಂ ನಾಣ್ಚಿರ್ಪುದುಂ ಡೇವಿ ಪೇಟದಿರಲ್‌ ಕಾರಣವೇಂ 
ಮಗಂಗೆ ಪಿರಿದುಂ ನೀಂ ಕೂರ್ಪುದಿಲ್ಲಾಗದೇ (ಕಾದಂಉ. ೪೧೬) ; 
ವಂಚಿಪುಜ್ಜುಗದಿಂದಂ ಪಿಡಿದೊಂದು ಪೆರ್ಬುಲಿಯನೊರ್ವಂ (ಜಗವಿ. 
ಏನುರ್ವ ಜ್ಞಾ] ಗದಿಂದಲೀತನ ನೇಆ8 ಸಂಧಾನವ Red 
ನನ್ನೆಡೆಗೆ ನೀನೈದಿಸುವೆಯಾ ಬಗೆಯ ಪೇಳೆನಲಾ ಮಾನಿನಿ ನುಡಿದಳಿಂತೆಂದು 
(ಕಂನವಿ. ೯-೧೩೯). [< ಸಂ. ಉದ್ಯೋಗ] 
ಉಜ್ಜುಗಂಗೆಯ್‌, ಉಜ್ಜುಗಗೈ (ಕ್ರಿ). ೧. ಪ್ರಯತ್ನಿಸು: ಅಂತು 
ನುಡಿಯೆ ಮಹಾಶ್ವೇತೆ ಮತ್ತ ಮಾಗ್ರಹಿಸೆ ತಂಬುಲಂಗೊಡಲುಜ್ಜು 
ಗಂಗೆಯ್ದು (ಕಾದಂಉ. ೫೬). ೨. ಆಲೋಚಿಸು : ತಂದೆಯಿಂ ತಾನಿರದಾ |25 
ನಂಗೆನ್ನನೀಯಲ್ಪಗೆದು ಮನದೊಳಂತುಜ್ಜಾಗಂಗೆಯ್ದೊಡಂ ಚೆಚ್ಚರಮೆನ್ನೀ | 
ಪ್ರಾಣಮಂ ತಾಂ ಬಿಡದಿರೆನೆನುತುಂ ನಿಶ್ಚಯಂಗೆಯ್ನಳಾಗಳ್‌ (ಕಾದಂಪೂ. | 
೯೭೮) ; ಲಿಂಗಪತಿ ಶರಣ ಸತಿಯೆಂಬೀ ಮಾತಂ ದಿಟಂಮಾಡಿ ತೋರ್ಪೆಂ 
ಮಾಯಿದೇನಿಯರನೊಲ್ಲೆನೆಂದ ಬಳಿಕ್ಕ - ಎಂದು ಬಸವರಾಜಂ ಶರಣ 
-|30 
ಉಜ್ಜುಗಗೈ: ೩. ಕೆಲಸಮಾಡು: ಸೆಜ್ಜಿವನೆಯ ಸೇನೆಯೊಂದ 
ನುಳಿದು ಮಿಕ್ಕುಜ್ಜುಗಗೈವ ವೇಳೆಯೊಳು ಸಜ್ಜಾತಿ ಸತಿಯರಿನಿಯರೆ ಸನ್ನಿಧಿ 
ಯೊಳು ಲಜ್ಜಿವೆರೆಸಿ ರಂಜಿಪುದು (ಹದಿಬ. ೩-೩೯). 
[ಉಜ್ಜುಗ * ಗೆಯ (೮ ಕೆಯ್‌])] 
ಶಶಾಂಕ |35 
ನೊಲವಿಂದಂ ರಾಜಯಕ್ಷ ೬ಕ್ಕೆ ಮಾಡಿದ ಮರ್ದಂ ಪಡೆವುಜ್ಜುಗಂದಳೆವ 
ರಂತಾ ಸೆಟ್ಟಿಗುತ್ತರ್ಕಳೊಳ್‌ (ದಶಕು. ೧-೩೯). [ಉಜ್ಜುಗ + ತಳೆ,] 
ಉಜ್ಜುಗಂಬಳಿ, ಉಜ್ಜುಕಂಬಳಿ (ನಾ). ಬಿಸಿನೀರಿನಲ್ಲಿ ನೆನಸಿ ಉಜ್ಜಿ 
ತಯಾರಿಸಿದ ಕಂಬಳಿ: ಚಿತ್ರದುರ್ಗದ ಉಜ್ಜುಗಂಬಳಿ ಬಹಳ ಪ್ರಸಿದ್ಧ 
ವಾದುದು (ರೂಢಿ). ಉಜ್ಜು ಕಂಬಳಿ: ರಲ್ಲಕ ಕಂಬಳಃ --ಈ ೨/4 
ಕಂಬಳಿ ಹೆಸರು. ರತ್ನಕೆಂಬಳಿ, ಉಜ್ಜುಕಂಬಳಿ, ಸಣ್ಣಕಂಬಳಿ ಮುಂತಾ 
ದದ್ದು (ಸಿದ್ಧಾಂತಿ. ೧೨೩). [ಉಜ್ಜು (೮. ಉರ್ದು) + ಕಂಬಳಿ] 
ಉಜ್ಜು ಗಗೈ “ಉಜ್ಜು ಗಂಗೆಯ್‌' ನೋ. 
ಉಜ್ಜು ಗಲು, ಉದ್ದು ಕಲ್ಲು (ನಾ). ಹೊಸದಾಗಿ ಗಾರೆ ಹಾಕಿದ 
45 
[ಉಜ್ಜು (ಆ ಉರ್ದು) * ಕಲ್ಲು (ಆ ಕಲ್ಮ್‌)) 


15 


೧೬-೨೦) ; 20 


ಜನಲೀಲಾಶೀಲಂ ನುನದೊಳುಜ್ಜು ಗಂಗೆಯ್ವುತ್ತಿರಲು (ಬಸರ. ೧೨-೧೨೯) 
ಉಜ್ಜುಗಂದಳೆ (ಕ್ರಿ). ಉದ್ಯೋಗಿಸು; ಪ್ರಯತ್ನಿಸು: 
ನೆಲವನ್ನು ಉಜ್ಜಿ ನು ಣುಪುಗೊಳಿಸುವಕಲ್ಲು; ಗಾರೆಕಲ್ಲು. 


ಉಜ್ಜುಕಲ್ಲು (ಕಿ). 


೮೬೯ 


10: 


ಉಜ್ಜುಗೊರಡು 


; ಉಜ್ಜುಗನೆಣ್‌ (ನಾ). ಕೆಲಸಗಾತಿ; ಸೇವಕಿ: ಬಿಜ್ಜೋದರಿಯರ 
' ತೊಂಡಿಲು ಜವಕೆಯ ಪಜ್ಜಳದೊಡಿಗೆಯೊಳ್‌ ಕಿಅಿದಾ ಸೆಜ್ಜೆವನೆಯ 
ಪಟ್ಟಶಾಲೆಯೊಳ್‌ ಸೆಳೆಕೊಂಡರುಜ್ಜುಗವೆಂಗಳರ್ತಿಯೊಳು (ಭರಚ. 
೩೧-೧೦೦). [ಉಜ್ಜುಗ + ಪೆಣ್‌] 
| ಉಜ್ಜು ಗವೆಮಿ (ಕ್ರಿ). ಪ್ರಯತ್ನಿಸು; ತೊಡಗು :. ಕಟ್ಟಲುಜ್ಜುಗವೆತ್ತ 
:  ಪೂಚಿಂಡು ಪನ್ನೀರ ಪೊಟ್ಟಣ ಯಕ್ಷಕರ್ದಮವ ಬಟ್ಟ ಕಂತುಕದಿಂದೆ 
ಬಲ್ಕೊಲೆ ಬಿದಿರುವಂತಿಟ್ಟಾ ಡಿದುದು ಸಖಿನಿವಹ (ಮೋಹತ. ೧೪-೮೭); 
ವಜ್ರದುಂಬಿಗಳು ಹೆಬ್ಬಿದಿರನು ಕೊಜಕಿವೊಡೆಯುಜ್ಜುಗವೆತ್ತ ರೀತಿಯಲಿ 
ನಿರ್ಜರನೈರಿಯ ನಿಡಿದೋಳ ಶಿಳೀಮುಖ ವೆಜ್ಜವಮಾಡಿತೋಣಇಸಿದುದು 
| (ಮೋಹತ. ೩೫-೪೦). [ಉಜ್ಜುಗ + ಪೆಜ್ಯು) 
| ಉಜ್ಜುಗಸ್ಥ (ನಾ). ಕೆಲಸವನ್ನು ಹೊಂದಿರುವವನು; ಉದ್ಯೋ 
| ಗಸ್ಥ: ಆಕೆಯ ಆಪ್ತೇಷ್ಟರು ದೊಡ್ಡ ದೊಡ್ಡ ಉಜ್ಜುಗಸ್ಥರಾದರು 
| (ನೋಬಾದ. ೮೫). [< ಸಂ. ಉದ್ಯೋಗಸ್ಥ] 
ಉಜ್ಜು ಗಾಯ (ನಾ). (ಯಾವುದಾದರೂ ವಸ್ತು ಉಜ್ಜುವುದ 
ರಿಂದ ಉಂಟಾಗುವ ಗಾಯ, --ತೀಡಿದುದರಿಂದ ಉಂಟಾದ 
ಗಾಯ: *“ಘರ್ಷಣ; ಮಸೆತ; ಉಜ್ಜುಗಾಯ? (೧%೩೭. ಇಂಕನಿ.). 
[ಉಜ್ಜು (ಆ ಉರ್ದು) + ಗಾಯ] 
| ಉಜ್ಜುಗಾರ್ತೆ (ನಾ). ಉದ್ಯೋಗದ ತವಕ : ಶೂರ್ಪನಖಿಯೆಂಬಸುರೆ 
ಬಂ ಪಟು ವನವಿಹಾರವ್ಯ ಸನದಲಿ ನರಮಾಂಸಭೋಜನದುಜ್ಞುಗಾರ್ತದಲಿ 
(ತೊರರಾ. ೩-೪-೧). [ಉಜ್ಜುಗ* ಆರ್ತ] 
ಉಜ್ಜುಗಿಸು, ಉರ್ಜುಗಿಸು (ಕ್ರಿ). ೧.ಉದ್ಯೋಗಿಸು ; ಪ್ರಯತ್ನಿಸು; 
ತೊಡಗು : ಭೂಭುಜಂ ಭೂನುತನಾಗಳುಜ್ಜುಗಿಸೆ ತದ್ವಿಜಯಾವರಜಂ 
ಪ್ರತಾಪಪಂಚಾನನನಿಂತು ಬಿನ್ನವಿಸಿದೆಂ (ವರ್ಧಪು. ೩-೩೭) ; ಓದಲುಜ್ಜು 
| ಸಿಸಿ ಪುಸ್ತಕವನಾಂತೊರ್ವ ತಳೋದರಿ ಕುಳಿತಳಿದಿರೊಳು (ಭರಚ. 
| ೬-೧೦); ವಾಹನದಿಂದ ಕೆಳಗಿಳಿಯಲು ಆಚಾರ್ಯರು ಉಜ್ಜುಗಿಸು 
; ತ್ತಿದ್ದರು (ಕಾಲಯಾ. ೧೫). ಗಿ ಉರ್ಜುಗಿಸು : ೨. ಪ್ರಯೋಗಿಸು; 
ಸಂಸ್ಕಾರ ಮಾಡು (?) : ಅಚಲಗಳನೂರ್ಜಿಸಿದ ಲಕ್ಷಕೋಟಾಕೋಟ 
ಗರಿ ಮೂಡಿ ಹಾರುವಂತೆತ್ತೆತ್ತಲುಮಾರ್ಜಿಸಲ್ಯವನಿಚರರಲುಗಿದರ್‌ ಮಸ್ತಕ 
ದೊಳುರ್ಜುಗಿಪವೆನುತಲಾ ಭೀಕರಕರೇಣು ಭೀತೊಜ್ರದಿಂದಿಟ್ಟ ಕುಲಿಶಾಸ್ತ್ರ 
ದಿಂದನಲ ಶಿಖಿಯಂತೆ ವಿಸ್ಮಯಗೊಳಿಸಲು (ಜಿನಮು. ೨೯-೪೨); 
ಸರ್ಜುಕದ ಪಂಚಧಾರೆಯನೆಅದು ಪರಿಮಳದೊಳುರ್ಜುಗಿಸಿ ಪಚನದಿಂ 
ಚೆಲ್ವಾಗಿ ರಸಬಸಿವ (ಲಿಂಗಪು. ೪-೪). [ಉಜ್ಜುಗ + -ಇಸ್ಕು] 
ಉಜ್ಜುಗೊರಡ "ಉಜ್ವುಗೊರಡು' ನೋ. 
ಉಜ್ಜುಗೊರಡು, ಉಚಕೊರಡು, ಉಚ್ಚುಕೊರಡು, ಉಜ್ಜು 
ಗೊರಡ (ನಾ). ಮರವನ್ನು ಉಜ್ಜಿ ನಯಮಾಡಲು ಬಳಸುವ 
ಕಬ್ಬಿಣದ ಅಲಗನ್ನು ಜೋಡಿಸಿದ ಉಪಕರಣ; ಹತ್ತರಿ; 
ತೋಪಡ : ಉಜ್ಜ್ಞುಗೊರಡು ಆಡಿಸಿ ಆ ಹಲಗೆಗಳನ್ನು ನುಣುಪುಮಾಡಿ 
ಚೌಕಟ್ಟನೊಳಗೆ ಕೂಡ್ರಿಸುವರು (ಮುಂಬಯಿ. ೩-೫೭); ಮರವನ್ನು 
ಉಜ್ಜುಗೊರಡಿನಿಂದ ತಿಕ್ಕುವಾಗ ಹೊರಡುವ ಹಾಳೆಯಂತೆ ಸಾಬೂನಿನ 
ಹಾಳೆಗಳನ್ನು ಹೊರಡಿಸಿ ಅವನ್ನು ಬಿಸಿಲಿನಲ್ಲಿ ಒಣಗಿಸುವರು (ಬಾಲಪ್ರ. 
111, ೧೪೯೬). ಉಚಕೊರಡು : ಆ ಕರೇ ಕೂದಲಿನ ಗ್ರಹಣಚಕ್ರವನ್ನು 
ಉಚಕೊರಡು ಹೊಡೆದು ಬಿಡಲಿಕ್ಕೆ ಹಜಾಮನಿಗೆ ಬಿನ್ನವಿಸಬೇಕೆಂದು 
ಯೋಚನೆ ಬಂದು ಹೋಯಿತು (ದೀಪಹ. ೭೪); ಉಚಕೊರಡು -- 
ಉಜ್ಜುಗೊರಡು? (ಜಾನಕೋ. ೧೯). ಉಚ್ಚು ಕೊರಡು : (ಉಕ. 
ಕಿ). ಉಜ್ಜುಗೊರಡ: ಉಜ್ಜು ಗೊರಡದಿಂದ ಹಲಗೆಗಳನ್ನು ಸಮ 
ಮಾಡಿದನು (ಕಪಪ, ೪-೫). [ಉಜ್ಜು (ಆ ಉರ್ದು) * ಕೊರಡು] 


ಉಜ್ಜುಗೋರಿ ೮೭೦ ಉಜ್ವಲತೆಗುಂದು 


ಉಜ್ಜುಗೋರಿ (ನಾ). ನೆಲದ ಹುಲ್ಲನ್ನು ಉಜ್ಜುವ ಒಂದು ಸಲ| | ಉಜ್ಜಳಿಸು : ಪೊಸವಿಸಿಲ ಪೊಳಪಿನಿಂ ನುಣ್ಣನುಜ್ಜಳಿಪ ರನ್ನಡೆಳವೆಳಗಿನ 
ಕರಣೆ; ಉಜ್ಜಾರಿ: ಉಜ್ಜುಗೋರಿಯಿಂದ ಹುಲ್ಲು ಉಜ್ಜುತ್ತಾರೆ (ರೂಢಿ). | ಬಳಗದಿಂ (ಕಾದಂಉ. ೫೨೬). ಉಜ್ಜ್ಜಳಿಸು: ಬೆಳಗುವ ಸಾಂದ್ರಚಂದ್ರ 
[ಉಜ್ಜು (ಆ ಉರ್ದು) * ಗೋರಿ] ಕಿರಣಾಳಿಗಳೋಳಿಗಳಿಂದಮೆತ್ತ ಮುಜ್ಜ್ವಳಿಸುವಿರುಳ್ಗಳಂ ಕಳೆದು(ಪಂಪಭಾ. 
ಉಜ್ಜುಗೋಲು (ನಾ). (ಉಕ). - ಉಜ್ಜುಗೊರಡು. ೫-೧೯) ; ದಂತದೋಲೆಯ ಬೆಳಗಿಂದುಜ್ಜ್ವಳಿಪ ಕದನಿನಿಂದ (ಕಾದಂಪೂ. 
[ಉಜ್ಜು (ಆ ಉರ್ದು) * ಕೋಲು, (ಆ ಕೋಲ್‌,)] 5: ೪೦); ಒಳಗುಜ್ಜ್ಜ್ವಳಿಸುವ ಸೊಡರಿಲ್ಲದೆಯ್ಲೆ ನಂದಿರೆ ಮನದೊಳ್‌ 
ಉಜ್ಜು ತೈಲ (ನಾ). “ರೋಗ ಭಾಗವನ್ನು ಉಜ್ಜುವುದಕ್ಕಾಗಿ, ನೀವು (ಧರ್ಮಾಮೃ. ೬-೮೭). ಉಜ್ವಲಿಸು : ಶಿವಾಗಮ ವಿಧಾನಮುಜ್ವಲಿಸಿ 
ವುದಕ್ಕಾಗಿ, ಉಪಯೋಗಿಸುವ ತೈಲ, ದ್ರವ: ಉಜ್ಜುತೈಲ” ತಂದು (ಪದ್ಮರಾ. ೩-೭೫) ; ಎಲೆ ಕುಮಾರರು ಕೇಳಿರೈ ನೃಪತಿಲಕ ರಾಮನ 
(Embrocation. ಇಂಕನಿ,). [ಉಜ್ಜು (< ಉರ್ದು) + ತೈಲ] ನೇಮದಿಂದುಜ್ವಲಿಸಿದನು ರಿಪ್ರವಿಪುಳ ಕಾಲಗ್ರೀವ ಸುಗ್ರೀವ (ತೊರರಾ. 
ಉಜ್ಜೃಂಭಿತ(ಗು).೧. ಬಾಯನ್ನು ಅಗಲಿಸಿದ; ಆಕಳಿಸಿದ; ಆಗುಳಿ; | ೪-೪-೧); ನೊಸಲಗಣ್ಣವನ ಸುತನೆಂಬುದಂ ಧರೆಗೆ ಸೂಚಿಸುವೊಲುಜ್ವಲಿ 
ಸಿದ. ೨. ಅಧಿಕವಾದ ; ತೀವ್ರ ಗೊಂಡ; ಪ್ರಬಲವಾದ: ಪಶ್ಶಿ ್ಟ್ರಿಮಾಶಾ 10] ಸುವರಳೆಲೆಯೊಪ್ಪೆ (ಚಿಬಪು. ೫-೩೭). ಉಜ್ಬಳಿಸು : ಪೂಸಿದ ಸಿರಿಕಂಡ 
ನಿಳ ಪಾತೋಜ್ಚೃಂಭಿತಂ ಬಂದುದು... CASE ತಬ್ಬಳಾಲಂ | |. ಮುಜ್ವಳಿಪ ಲೋಚನಮುಟ್ಟ ಸಿಳಾಂಬರಂ (ಕಾದಂಪೂ. ೫೮೨). 
(ಚಂದ್ರಫ. ೪-೨೯). (ನಾ). ೩. ಆಗುಳಿಕೆ; ಆಕಳಿಕೆ. [ಸಂ.] i i [ಉಜ್ಜ್ವಲ + -ಇಸ್ಕು] 
ಉಜ್ಜ ಂಭಿಸು (ಕ್ರಿ). ಪ್ರಬಲವಾಗು ; ಅಭಿವೃದ್ಧಿ ಹೊಂದು: ಪಾರಾ ಉಜ್ಜ್ಜ್ಬಳ "ಉಜ್ಜ್ವಲ ' ನೋ. 
ವಾರದೊಳ್‌' ವೀಚಿಕಾವ್ರಜಮುಜ್ಞ ೃಂಭಿಸೆ ಬಂದಂ ವಿಹಂಗಾಧಿಪಂ ಉಜ್ಜ್ಜ್ವಳಂಮಾಡು (ಕ್ರಿ). ಪ್ರಕಾಶಿಸುವಂತೆ ಮಾಡು; ಬೆಳಗು: 
(ಜ ಗವಿ. ೧೩-೩೭); ಧರ್ಮಕ್ಕೆ ವಿರುದ್ಧವಾದ ಪ್ರಸಂಗವೊದಗಿದರೆ 115 ಅಮರಗಣಿಕೆಯರಂ ಪೆಸರ್ವೆಸರೊಳೆ ಕರೆದು ನಿಪುಣಿಳೆಯಂ ಜಿನ ಜನನಿಯ 
ಈಗಲೂ ಬೂದಿಮುಚ್ಚಿದ ಕೆಂಡದಂತೆ ಅಡಗಿರುವ ಧರ್ಮವೀರತ್ವವು ಸೆಜ್ಜೆಯನುಜ್ಜ್ವಳಂಮಾಡಲುಂ ಚಂದ್ರಿಕೆಯಂ ಚಂದ್ರಕಾಂತದ ಕರಗಮಂ 
೬ಂಂಭಿಸುತ್ತ ದೆ (ಆರ್ಯಧ ೧). [ಉಜ್ಜ)ಂಭಣ್ಯ + -ಇಸ್ಕು] i '  ತೀವಲುಂ... ಪೇಖ್ದಾ ಗಳ್‌" (ಆದಿಪು. ೭-೨೧ ವ). 
ಉಜ್ಜ ನ್ಟ ಉಜ್ಜಳ, ಉಜ್ಜ್ವಳ, ಉಜ್ವಲ (ಗು). ೧. ಚಿನ್ನಾಗಿ ಉರಿ | | [ಉಜ್ಜ್ವಳ (ಎ ಉಜ್ಜ್ವಲ) * ಮಾಡು] 
ಯುತ್ತಿ ರುವ. ೨. ಹೊಳೆಯುವ; ಪ್ರಕಾಶಮಾನವಾದ: ಸಂಮಾರ್ಜಿ | ಉಜ್ಜ್ಜ್ಬಳಕೇಶ (ನಾ). ಹೊಳೆ ಯು ವ ಕೂದಲನ್ನುಳ್ಳವನು: 
ತೋಜ್ಜ ಲಿದಶನನಿಚಯ ತಾಂಬೂಲಚರ್ವಣಭರಿತ ₹ಪೋಲರುಂ ಗೋನಿ 39 ಇಂನಿಂದಿಕೋಜ್ಜ್ವ ಳಕೇಶಂ ಧರಣಿ ೀಶಸೂನು ತಳೆದಂ ಸಾಶ್ಚರ್ಯ 
I 
I 
| 
ಆ 


ಜೋಗದ ಡಥರರುವಾಗಿ (ಜಗನಿ. ೪- ೦ ವ . ೩, ಶಾ ್ಲಘ್ಯ ; ಹ ಶ್ರೇಷ್ಠ; ಸೌಂದರ್ಮಮಂ (ಚಂದ್ರಪು. ೪-೭). 
(ಉಜ್ಜ್ವಳ (ಎಉ ಜ್ಹ್ವಲ) * ಕೇಶ] 
ಜ್ಞ್ವಳೆಬೇರ (ನಾ). ಹೊಳೆಯುವ ಬಿಳಿಯ ಕುದುರೆ: ನವ ಪಾಟಳ 


ಸ್ವಚ್ಛ; ಶುದ್ಧ; ಭವ್ಯ. (ನಾ). ೪. ಪ್ರೇಮ. ೫. ತೇಜಸ್ಸು; ಪ್ರಕಾಶ; | 
Lh ಉಜ್ಜ ಛೆ; ೧. 4ಉಜ್ಜ್ವಲ-ಉಜ್ಜಳ? (ಶಮದ. ೨೬೬ ನಿನ 
ಉಜ್ಜಳಜಸಮಂಗಸಂಗತಲಸದ್ಭಸಿತಂ | ಪಂಪಭಾ. ೧-೨) - ಉಜ್ಜ ಳೆ: | ಸದೃಶಂ ಕುಂಕುನಬೇರಂ ಬೆಳ್ಪುಮಿಕ್ಳೊಡುಜ್ಜ್ವಳಬೇರಂ ಪವಳಾಂಗ 
೨. "ಉಜ್ಜ್ವಳಕೇಶ' ಪರಾ, ಉಜ್ವಲ: ೧. ಉಜ್ವಲ ಅಸನ್ನೆ ನಂ 25| ತನುಚ್ಛವಿ ಬೆಳ್ಳವಿರಳಮಾದಂದು ನೋಡೆ ಮಂಗಳಬೇರಂ (ಅಶ್ವಶಾ. 
ಸುಪ್ರಸನ್ನಾನನಂ ಶೋಭಿಸುವಮಲಗಾತ್ರನಂ ಕಂಡು (ಶ್ರೀರಾಮಾ.|, | ೨-೧೩). [ಉಜ್ಜ್ವಳ : ಉಜ್ಜ್ವಲ) * ಬೇರ] 
೨೭೬-೩೪೬). ೫, ಕುವರರು , .. ಅವಯವ ತುಂಬಿ ಪುಳಕನಾಂತರಜ್ಜನ | | ಉಜ್ಜ ಳಿತ "ಉಜ್ಜ ಪಲಿತ' "ಸೋ. 
ಭುವನತ್ರಯಾದ್ಭುತೋಜ್ವಲಕೆ (a ೪೫-೩). ೬, [ಛಂದ] ಅಕ್ಷರ | ಉಜ್ಜ ಳಿಸು * ಉಜ್ಜ್ವಲಿಸು' ನೋ. 
ಛಂದಸ್ಸ ನಲ್ಲಿ ಇನ ಸ್ಪತ್ತ್ಯವನೆಯ ಛಂದದಲ್ಲಿ ಒಂದು ವೃತ್ತ: ಭತ್ರ ಉಜ್ಜಳೀಕೃತ (ಗು). ಪ್ರಕಾಶಗೊಳಿಸಲ್ಪಟ್ಟಿ: ಆಂಬುಕಣರಾಜಿ 
ಯನುುಂ ಮಸಸಂ ಲಗಮೊಪ್ಪಲ್‌ ತೋರ್ಪುದು ವೃತ್ತ ನಾದುಜ್ಜ ಲಂ ಕರ್ಶ್ಣಂತಿಕೋಲ್ಹಳೀಕೃತ ವಸಂತಮಂಜರಿಂನೆಯ್ಲೊ ಪೋಲ್ವಿರ್ಪಿನಂ 


30 


(ಕೈಪಿಡಿ. ೮೭). [ಸಂ.] (ಶಾಂತಿಪು. ೮-೩೨). [ಸಂ. ಉಜ್ಜ್ವಲೀಕೃತ] 
ಉಜ್ಜ್ವಲತೆ, ಉಸ್ವಲತೆ (ನಾ). ೧. ಪ್ರಕಾಶಮಾನವಾಗಿರುವಿಕೆ ; | ಉಜ್ಜ್ಜಿತ (ಗು). ಬಿಡಲ್ಪಟ್ಟ ; ತ್ಯಜಿಸಲ್ಪಟ್ಟ. [ಸಂ.] 

ಚನ್ನಾಗಿ ಉರಿಯುವಿಕೆ ; ದೀಪ್ರಿ : ರೌದ್ರವೇ ಮೊದಲಾದ ರಸಗಳು ಉಜ್ಜಿತಲಕ್ಷ್ಮ (ಗು). ಕಳಂಕರಹಿಶವಾದ; ದೋಷವಿಲ್ಲದ: ಅತಿ 

ಅತಿಶಯವಾದ ದೀಪ್ತಿ ಆಥನಾ ಉಜ್ಜ್ವ್ವಲತೆ ಜನ್ನು ಉಂಟುಮಾಡುತ್ತವೆ | ಶುದ್ಧಮಾಯ್ತು ಸತಿಯಾಕೃತಿ ದಿವ್ಮದ್ರವೈ ಗರ್ಭಶೋಧನದಿಂದುಜ್ಞಿತ 


(ಪ್ರನ್ಯಾಲೋ. ೭೧). ೨. ಶುದ್ಧತೆ; ಶ್ರ ೇಷ್ಮ ತೆ,ಸ ಸ್ವಚ್ಛ ತೆ. ಉಜ್ಜ ಲತೆ: 35! ಲಕ್ಷ್ಮವೆ.ನಿಸಿ (ಚಂದ್ರಪು. ೧೧-೧೪೮). 
೧. "ಉಜ್ವಲತೆಗುಂದು' ಪರಾ. [< ಸಂ. ಫಹ | [ಸೆಂ. ಉಜ್ಜಿತಲಕ್ಷ್ಮನ್‌ (ಉಜ್ಜಿತ * ಲಕ್ಷ್ಮನ್‌)) 
ಉಜ್ಜಲಿತ್ಯ. ಉಜ್ಜ್ವಳಿತ (ಗು). ಪ್ರಕಾಶಮಾನವಾದ ; ದೀಪ್ತ | | ಉಜ್ಚಿತಸುಖ (ನಾ). ಸುಖವನ್ನು ಅನುಭವಿಸುವ ಪ್ರಾಶ್ತಿಯಿಲ್ಲ 
ವಾದ; ಚೆನ್ನಾಗಿ ಉರಿಯುವ: ಉಜ್ಜ್ವಲಿತ ಭಕ್ತಿಯಲಿ ಬಹಳ ವಿತರ್ಜಿ F| : ದವನು: ಸಿಂಹದೊಳ್‌ ಕೂಡಿದಂದನಪತ್ಕಂ ಬಹುವಿತ್ತನುಜ್ಚಿ ತಸುಖಂ 
ಯಲಿ ಮೂಢಾತ್ಮರಿಕ್ಕಿ ದ ಹಜ್ಜೆಯಿದು (ಕುವ್ಯಾಉ.೪-೨೦). ಉಜ್ಜ್ವಳಿತ:  ' ಕಷ್ಟೂತ್ಮನಕ್ಕುಂ ನರಂ (ಜಾತತಿ. ೧೭-೩೪). 
ದಿನಕರಂ MS ಧನವರಂ ಬೈ ಚಿಟ್ಟಿ ನಿಧಿಯೋ Sen 40 [ಉಜ್ಜ್ಜಿತ + ಸುಖ] 
ಮೂಡಿದುದಮೊಯೆನಲುಜ್ಜ್ವಳಿತವಾಗಿರಲು (ಟಾ ೫-೫೮). (ಸಂ.].| ಉಜ್ಜ್ವಲ "ಉಜ್ಜ್ವಲ' ನೋ. 
ಉಜ್ಜ್ವಲಿಸು, ಉಜ್ಜಳಿಸು, ಉಜ್ಜ್ವಳಿಸು, ಉಜ್ವಲಿಸು, ಉಜ್ವ ಸು | ಉಜ್ವಲತೆ 'ಉಜ್ಜ್ವಲತೆ' ನೋ. 
(ಕ್ರಿ). ಪ್ರಕಾಶಿಸು; ಬೆಳಗು ; “ತಾಳೆ: ಶಶಿಕಾಂತ ಶಿಲಾತಳನೊಂ | ಉಜ್ಬಲತೆಗುಂದು (ಕ್ರಿ). ಕಾಂತಿಹೀನವಾಗು; ಪ್ರಕಾಶಗುಂದು : 
ದುಜ್ಚ್ವಲಿಸಿ2ಾಇ ಲಾತಾ ಮಂಟಪದೊಳ್‌ (ಕಾದಂಉ. ೪೪೨) ; ಉಜ್ವ್ವಲಿಸಿ ರಾಹುವಿನ ಎಳತಟದ ಶಶಿಲೇಖೆಯಂತುಜ್ವಲರ್ತೆರಿಂದಿದ ಮುಖದ 
ಬೆಳೆವ ಮಣಿದೀಪದವೋಲ್‌ (ಅಜಿಪು. ೩-೧೯); ಸುಲಲಿತಾಧರರಾಗ | 45 ಕಾಂತಿಯ ಹಳಹಳಿಕೆ ಹಳುವಾದ ಕೈಕೆ ಯರ ಕಂಡನಾ ಭೂಪ (ತೊರರಾ. 
ದಿಂದುಜ್ಜ್ವಲಿಸಿದುವು ಮಾಣಿಕ್ಕಚಯ (ತೊರರಾ. ೧-೧೪-೧೭). ೨-೨-೨). [ಉಜ್ವಲತೆ (ಎ ಉಜ್ಜ್ವಲತೆ) * ಕುಂದ್ಳು) 


ಉಟ್ಜಲವೃತ್ತ 
ಉಜ್ವ್ಜಲವೃತ್ತ (ನಾ). ೧. ಒಳ್ಳೆಯ ನಡತೆ; ಶ್ರೇಷ್ಠವಾದ ಚಾರಿತ್ರ: 
ಕುಲವಿಭ್ರಂಶೆಯರೊಳ್‌ ಮನೋಜ ಸುಖಿಮಂ ಮಾಟ್ಬಂಗೆ ಪೆಂಪೆಯ್ದ 
ದುಜ್ವಲವೃತ್ತಂ ಕಡುಗುಂ ಪರತ್ರೆಯೆಟುಗುಂ ಶೌಚಂ ಕಿಲುಂಬಕ್ಕುಂ 
(ಮದತಿ.೯-೧). ೨. ಎ ಉಜ್ಜ್ವಲ ೬. [ಉಜ್ವಲ (ಎಇಉಜ್ಜ್ವಲ)* ವೃತ್ತ] 
ಉಜ್ಜಲಿಸು "ಉಜ್ಜ್ವಲಿಸು' ನೋ. 
ಉಜ್ವಳಾಂಗಿ (ನಾ). ಪ್ರಕಾಶಮಾನವಾದ ಶರೀರವನ್ನು ಉಳ್ಳ 
ವಳು: ಸೊಗಯಿಸವೆಂದು ಪೃಥಿವ್ಕಾದಿಗಳೆನಿಸುವ ಪಂಚಭೂತಮೆಲ್ಲವ 
ನುಚಿದಾನ ಗಮುಜ್ವಳಾಂಗಿಯೆಂ ಧವಳಗುಣದೆ ನಿರ್ಮಿಸಿದನಾಗವೇಯ್ಯಂ 
ಧಾತ್ರಂ (ಕಾದಂಪೂ. ೬೬೧). 
(ಸಂ. ಉಜ್ಜ್ವಲಾಂಗೀ (ಉಜ್ಜ್ವಲ * ಆಂಗ + -)] 
ಉಜ್ಜಳಿಕೆ (ನಾ). ಪ್ರಕಾಶ; ಕಾಂತಿ, ಹೊಳಪು: ಖರಕಿರಣಂಗಳ 
ಕಾಯ್ಬಿನ ಖರತನದಿಂ ಚಂದ್ರಕಿರಣದುಜ್ವಳಿಕೆಯಿನಾ ಭರತನ ಮುಳಿಸೊ 
ಸಗೆಯನನುಕರಿಸಿದುದೇಂ ಚಕ್ರ ವರ್ತಿವೃತ್ತಮೊ ಶರದಂ (ಅದಿಪು. 
೧೧-೭). [ಉಜ್ಜಳ (ಎ ಉಜ್ಜ್ವಲ) + -ಇಕೆ] 
ಉಜ್ವಳಿಸು "ಉಜ್ಜ್ವಲಿಸು? ನೋ. 
ಉಜ್ವಾಲ (ನಾ). ಪ್ರಜ್ವಲಿಸುವ ಅಗ್ನಿ: ಕಾಲ ಕರ್ಮಾರಣ್ಮದಹನೋ 
ಜ್ವಾಲ ಮಾಯಾಮೂಲ ಪಟುಕುದ್ದಾಲ ನಿಜ ಸಮಯಾನುಪಾಲಾ ಬಸವ 
ಶರಣಾಗು ( ಬಸಪು. ೨೧-೨). [ಸಂ.) 
ಉಟಜ (ನಾ). ೧. ಎಲೆಗಳಿಂದ ಕಟ್ಟಿದ ಮನೆ; ಪರ್ಣಶಾಲೆ : ಉಟಜ 
ತೆ ವಾಗ್ರಹ ಲಂಪಟನೊರ್ವಂ ತ. ಕೌಶಿಕಾ ಾಖ್ಶಂ(ಶಾಂತಿಪು. ೭-೪೩). 
UE ಪರಾ. ೨. ಮನೆ: “ಉಟಜಂ, ಗೇಹಂ, ಕುಟಂ 
. ಆಲಯಃ॥ - ಈ ೩೧ ಮನೆ? (ಹಲಾಯು. ೪೯-೧೩೬) ; “ಉಟಜಂ 
ಮಂದಿರಂ ಧಾಮನುವಸಿತಂ. .. ಮನೆಗೆ ಪೆಸರಕ್ಕು” (ಮಂಗರಾ. ೫೮-೭). 
[Aಂ.] 
ಉಟಜಾಂಗಣ (ನಾ). ಪರ್ಣಶಾಲೆಯ ಅಂಗಳ; ಮನೆಯ 
ಮುಂಭಾಗ: ವಿರಹದೆ ರಾಮಬಾಣದುಟಜಾಂ ಗಣರನ್ಮುಶಿಲಾತಲಂಗ 
ಳೊಳ್‌ ಬರೆಯಿ ವಿಚಿತ್ರಮಾಗೆಸೆವ ಸೀತೆಯ ಚಿತ್ರಮಂ (ಕಾದಂಪೂ. ೧೧೪). 
[ಉಟಜ + ಅಂಗಣ] 
ಉಟಾಯಿಸು (ಕ್ರಿ). ಮೇಲಕ್ಕೆ ಎತ್ತು; ಎತ್ತರಿಸು. 
[ಉಟ್ಯಾ * -ಇಸನ್ನಿ. £ ಉಟಾ «- ಹಿಂ. ಉರಾನಾ] 


ಉಟ (ಅ). ಸಂಭ್ರಮ ಸಡಗರ ಮುಂತಾದುವನ್ನು ಸೂಚಿಸುವ 
ಅವ್ಯಯ : ತರುಣಗಿತ್ತಸುವ ಭೂವರನ ಸುರರುಟ ಉಟಯಿನೆ ಭರದಿ 


ಪ್ರಷ್ಟಕದೊಳಗಿರಿಸಿ ಸೋಮೇಶ ಕೈಲಾಸಪ್ರರಕೊಂಯರ್ದಿ (ಮಡಿ 
೧೦೫೪ ; ಚೋಳರಾಜನ ಸಾಂಗತ್ಯ). (2) 
ಉಟಹಬ್ಬ (ನಾ). ದೇವರಿಗೆ ಶ್ರೀಗಂಧ, ಪಚ್ಚ ತ್ಚಕರ್ಪೂರ ಮುಂತಾ 
ದುವುಗೆಳಿಂದ ಮಾಡಿದ ಲೇ (ಪನವನ್ನು ಯುವ ಹಬ್ಬ 
ಉತ್ಸವ : ಶ್ರೀರಾ[ಮ]ಚಂವಪ್ರದೇವರಿಗೆ ಚಣತ್ರ ಮಾಸದ ಹೋತ ವ 
ತದೆಂಗವಾದ ಉತ್ಸವಗಳು ಉಟಯಹಬ್ಬ ಹಸ ಕರಿಯ ಬೇಟಿ 
ಹ ಉಟಹ[ಬ್ಬ]ದ ಗರುಷೂರೋಹಣ (ಸೌಇಇ. 1%, ೨೫೦-೭; 1511). 
[ಉಟ + ಹಬ್ಬ (ಆ ಪರ್ಬ). / ಮರಾ. ಉಟೀ ಇ ಸುಗಂಧದ್ರವ, 
ಗಳನ್ನು ಲೇಪಿಸುವುದು] 
ಉಟ್ಟಿಗೆ `ಉಟ್ಟಿಗೆ ನೋ. 
ಉಟ್ಟರ, ಉಟ್ಟಿರ (ನಾ). ೧. - ಉಡಿಗಂಟು; *ಸೀರೆಯನ್ನು ಬಿಗಿ 
ಮಾಡಿಕೊಳ್ಳುವಾಗ ಸೊಂಟದಲ್ಲಿ ಹಾಕಿಕೊಳ್ಳುವ ಗಂಟು” 
(ಕಸ್ತೂಕೋ. ೯೯). ಉಟ್ಟಿರ: ೨. ಉಡಿ; ಮಡಿಲು: ಸಣ್ಣ ಸಣ್ಣ 
ಮಕ್ಕಳು ತಮ್ಮ ತಾಯಂದಿರೂ ಅಜ್ಜಿಯರೂ ಉಟ್ಟಿರದಲ್ಲಿ ಕಟ್ಟಿಕೊಂಡು 


ಸ್ಥಾ 


29, 


೮೭೬೧ 


ಿ 401 


ಉಠಾವೆ 


ಬಂದ ಹಲಸಂದಿ -_ಹೆಸರಕಾಯಿಗೂ, ಬೋರೆಯ ಬೇಲದಹಣ್ಣಿಗೂ 
ಕೈಹಾಕಿ ರುಡತಿ ಮಾಡುತ್ತಿದ್ದರು (ದಿವಾಬ. ೩೭). 
[ದೇ. ॥ ತಮಿ. ಉಟ್ಟುರೈ - ಒಳಮಡಿಕೆ, ನೆರಿಗೆ] 
ಉಟ್ಟರಗಂಟು (ನಾ). (ಉ 5) - ಉಡಿಗಂಟು. [ಉಟ್ಟರ- ಗಂಟು] 
5| ಉಟ್ಟಿ ಸಾಮಂತದವೆಹಕೆ (ನಾ). ಒಂದು ವಿಧವಾದ ತೆರಿಗೆ: ಕನಕಸೇನ 
ಭಟರರ್ಗ್ಗೆ ತಿಪ್ಪೆಯೂರೊಳಾದ ಆಟ್ಟಿ ದೆಜಕಿಯಂ ಕುಜುದೇಆಕಿಯುವಖಟ್ಟ 
ಸಾಮಂತದೆಜಕಿಯೆಲ್ಲವಮ್ಬಿ ಟ್ಟ 0 (ಎಕ. 111, ಮಳವ. ೩೦-೧೧ ; 909). 
[ಉಟ್ಟ ಸಾಮಂತ * ತೆಆಕ್ಕಿ] 
| ಉಟ್ಟಳಿಗೆ (ನಾ). - ಉಡುಗೊರೆ (?) : ಪಟ್ಟಿ ಚೀನಾಂಬರದ ಸೀರೆ 
ಕಂಚುಕಿಯಾದಿಯುಟ್ಟಳಿಗೆಯಸಗಸ್ಟ ನಂಗಲವ ಜಯನೃಪಗೆ ಕೊಟ್ಟ 
ವೀಳ್ಮ ಗಳವನಿನಾಯಕರಿಗಿತ್ತುಂ (ಜಿನಮು. ೩-೨೫). "ಫುಟ್ಟಳಿಗೆ' ಪರಾ. 
[ಆ ಉಡು, + ಪಳಿಗೆ (೮ ಪಟಾಗೆ)] 
ಉಟ್ಟಾಡಿ (ನಾ). ವಸ್ತ್ರಾದಿ 'ಅಲಂಕಾರಗಳಲ್ಲಿಪಿ ಪ್ರೀತಿಯುಳ್ಳ ವ್ಯಕ್ತಿ ; 
ಉತುಗೆಯನ್ನು ಧರಿಸಿಕೊಂಡು ಮೆರೆಯುವ ಇ ವ್ಯಕ್ತಿ : ನಟ್ಟ ದರಾಣಿ 
ರುಕ್ಮಿಣಿ ದೇನಿ ಬಲದಲ್ಲಿ ಕಟ್ಟಾಯವೆತ್ತು ನಿಂದಿರಲು ಉಟ್ಟಾಡಿ 
ಸ್ರಾಜಿತು ಕನ್ಮೆ ಸೊಬಗಳವಟ್ಟಿರ್ದಳೆಡದ ಭಾಗದಲಿ (ಮೋಹತ. ೩೬-೫). 
"ಉಂಡಾಡಿ? ಪರಾ. [€. ಉಡ್ಕು + ಆಡ್ಕು + ಣ್ಯ) 
(ಟನ (ನಾ). “ಉತುವ ಬಟ್ಟಿ” (ನಾಸದ. ಕೋಶ): ಜೋಗಿಗಳ 
ಹೊದೆವೋ ಚೀಟೀದಟ್ಟ ಸಂತೇಪ್ಮಾಟೀ ಕೋಟಿ ಗೂಡಾರಗಳು ಉಟ್ಟಾ 
ವಳಿಯು ಪಟ್ಟಾವಳಿಯ ಪಟ್ಟೀಮಂಚಕೊಪ್ಪುವ ಶಾಲು ಸಕಲಾತಿ 
(ನಾಪದ. ೧೪೨). [<£ ಉಡ್ಕು + ಪಳ್ಳಿ (ಆ ಪಚ್ಚಿ)] 
ಟ್ಟಿ (ನಾ). ೧. ಹಗ್ಗ ಅಥವಾ ಹುರಿಗಳಿಂದ ಮಾಡಿದ ಬಲೆ, 
ಕಲ್ಲಿ; “ಗಡಿಗೆ ಮಡಕೆಗಳನ್ನು ಬಿಗಿಯುವ ಕಲ್ಲಿ” (ಜಾನಕೋ. 
೧೯) ; *ಕಾಂಚಿತಂ, ಶಿಕ್ಕಿತಂ -೨ ಉಟ್ಟಯಲ್ಲಿಡಲ್ಪಟ್ಟದ್ದು 33 (ಸಿದ್ಧಾಂತಿ. 
೨೯೮). ೨, ತೊಟ್ಟಿಲನ್ನು ತೂಗಹಾಕಲು ಸಹಾಯವಾಗುವ ಆದರ 
ಚೌಕಟ್ಟಿ ನಲ್ಲಿರುವ ಬಳೆ (ಕಿ). 
| [ದೇ. ॥ ತನಿ. ಮಲ. ತೆಲು. ಉಟ್ಟ] 
ಉಟ್ಟ (ನಾ). ಜೇನುಗೂಡು (?) : ಲಿಂಗಕ್ಕೆ ಸಂದ ಸವಿಯ ಹಿಂದೆ 
ಮುಂದೆ ಇದ್ದವರು ಕೇಳುವಂತೆ ಲಿಂಗಾರ್ಪಿತ ಉಟ್ಟಿ ಭ್ರಮರಕೊಂಡ 
ಕುಸುಮದಂತೆ ವರ್ಣವ ಕೊಂಡ ಕಿರಣದಂತೆ ವಾರಿಕೊಂಡ ಸಾರದಂತೆ 
ತನ್ನಲ್ಲಿಯೇ ಲೇಪ (ಮೋಳಿಮಾ. ೬೮-೨೭೪). [< ಪುಟ್ಟ ?] 
ಉಟ್ಟಿಗೆ, ಉಟ್ಟಗೆ (ನಾ). ಬಟ್ಟಿ; ವಸ್ತ್ರ: ಪೀನ ಕುಚಂ ದೆಸೆಯುಟ್ಟಗೆ 
ಯಾಂತುದೊ ಮಿಾಾನಾಂಕನ ಕೇಳಿಗೆ ಬಗೆಬಗೆದುದೊ (ಉದ್ಭದೇ. ೩-೧೭); 
ಪೆರ್ಬುಲಿದೊವಲವುಟ್ಟಗೆಯರಿ ಮೆರೆವಂತಿರೆ (ನಂದಿಮಾ. ೨೧-೫೭); 
ಬಳ್ಳಿ ಉಡಿಗೆ ಉಡುವ ಉಟ್ಟಿಗೆ ಪಟ್ಲಾಯಿ (ವಿಸಾಸು. ೫೮-೨). ಉಟ್ಟಿಗೆ: 
| ತರುಣಿಯುಟ್ಟಿಗೆಯ ಕಳೆದೊಳಸೆರಂಗಂ ನೋಡೆ (ಕೊಟ್ಟೂಬ. ೯-೧೧). 


10 


10 | 


30 


35 


"ಪುಟ್ಟಿಗೆ' ಪರಾ [€ ಉಡು + ಇಗೆ) 
ಉಟ್ಟರ "ಉಟ್ಟರ' ಹೋ. 
ಉಠಾವಣೆ (ನಾ). ಎತ್ತುವುದು; ಎತ್ತರಿಸುವುದು : ಕೆರೆಯ ಏರಿಯ 
ಉಠಾವಣೆ ನಡೆದಿದೆ (ರೂಢಿ). "ಬಡಾವಣೆ? ಪರಾ. 
(4 ಮರಾ. ಉಠಾವಣೇ] 
ಉಠಾವುಠಿ (ನಾ). ರಭಸ; ತೀವ್ರತೆ: ಅರಸ ಕೇಳ್ಳೆ ಬೊಬ್ಬಿಲದು 
ಚಪ್ಪರಿಸಿ ತೇಜಿಯ ನೂಕಿದನು ಮುರಹರನು ವುಠಾವುಠಿ (ಪಾಠಾಂ. ಸೂಠಾ 
ಸೂಕಿ] ಯಿಸುಗೆಯಲಿ ಕೈದೋಎಕದನು ಪಾರ್ಥ (ಕುವ್ಯಾಕ. ೨೩-೧೨). 
ವ ಮರಾ. ಉಠಾವುಠೀ) 
ಉಠಾನವೆ (ನಾ). ೧. ಎತ್ತುವಿಕೆ. ೨. ಬೇಡಿಕೆ. [«- ಮರಾ. ಉಕಾವ್‌] 


45 


ಉಶಿ 


ಉರಿ (ಕ್ರಿ). ಏಳು: ನಂದನದಂತೋಲಗಮಿರ್ಜು ದೂರಿವುರಿ ಮಾಗಾಬೈಸ 
*-- ಪ್ರಾತಿಹಾರ್ಯಸ್ವನಂ (ಅನಂಪು. ೨-೩೨). 
[4 ಮರಾ. ಉಕ. / ಪ್ರಾ. ಉಟ ಆ ಸಂ. ಉತ್ಕಾ] 
ಉಡ "ಉಡ್ಕು' ನೋ. 
ಉಡಂಗ (ನಾ). (ದಕ). (ಬಯಲಾಟದ ಕುಣಿತದಲ್ಲಿ) ಒಂದು| 3 
ಬಗೆಯ ಹಾರಿಕೆ; ನೆಗೆತ. 
[+ ಹಿಂ. ಉಡಂಕೂ, / ಸಂ. ಉಟ್ಟಿಂಕ ಎ ಕಾಲುಗಳನ್ನು ಮೇಲಕ್ಕೆ 
ತೂರುವಿಕೆ] 
ಉಡಮೊಗ "ಉಡುಮೊಗ' ನೋ. | 
ಉಡಯಾರ್‌ (ನಾ). ಒಡೆಯರು : ಸ್ವಸ್ತಿಶ್ರೀ ಗಂಗೆಯುಂ ಕಡಾರಮುಂ | 10 
| 
[| 
| 


ಪೂರ್ವ ದೇಸಮುಂ ಕೊಣ್ಣ ಉಡಯಾರ್‌ ಶ್ರೀ ರಾಜೇನ್ಹ್ಚ್ರಚೋಳ 
(ಎಕ. ೫, ಕೋಲಾರ. ೧೪-೨ ; 1035). [«- ತಮಿ. ಉಡೈಯಾರ್‌) 
ಉಡಲು "ಉಡಿಲು' ನೋ. 
ಉಡನಣಿ (ನಾ). ಹಿಂದೆ ಪ್ರಚಾರದಲ್ಲಿದ್ದ ಹದಿನಾರು ಬಗೆಯ 
ರೂಪಾಯಿ ನಾಣ್ಯಗಳಲ್ಲಿ ಒಂದು : ಉಡವಣಿ (ಕಭಾಗೆ. ೨೮೧). [?] |15 
ಉಡವಾಟಾ್‌ (ಕ್ರಿ). ಜೊತೆಯಾಗಿ ಬಾಳು; ಅನುಭವಿಸು: ಅದಾನ 
ಟಿಪ್ಪಾನ್ಪಇ್ಟಮಹಪತಕನಪ್ಪೋ ಅದನುಡವ(£ವಾ3ಖ್ವಾನ್ಪಇ್ಟು ಮಹಾ | 
ಪತಕನಪ್ಪೋನ್‌ (ಎಕ. ೫, ಚಿಂತಾಮ, ೧೨೬ಬಿ-೫ ; 800). | 
[ಉಡ್ಯ (೮. ಒಡನೆ) * ಬಾಟ್‌. ! ತಮಿ. ಉಡನ್‌ವಾಲ್‌)] | 
ಉಡಸಾರಣೆ "ಉಡುಸಾರಣೆ' ನೋ. ' 120 
ಉಡಾನ್‌ (ನಾ). ಧ್ವನಿಯೆತ್ತಿ ಹೇಳುವ ಲಾವಣಿಯ ಒಂದು | | 
ಮಟ್ಟು : “ಜೈ ರಾಜರಾಜೇಶ್ವರೀ? ಅಂತೇಳಿ ಎತ್ತಿದ ನೋಡು ie] 
ಣೀನ . . . ಉಡಾನ್‌ ಎತ್ತಿದ್ರೆ, ಕೇಚ್ರಕ್ಕೆ ಮುಟ್ಟು (ದೆಯ್ಯಮ. ೨೪). 
[+ ಹಿಂ. ಉಡಾನ್‌ ಎ ಹಾರುವಿಕೆ] 
ಉಡಾಪಿಸು (ಕ್ರಿ).ಎಉಡಾಯಿಸು ೨: ಸಂಮೋದದಿಂದೊಪ್ಪಿಸುತೆ ಗುರು 
ಪೂದಕಂ ಜನಪನಾಗಳ* ಟೋಪುಗಳನುಡಾಪಿಸಿದ ಬಳಿಕನುನಯಂ ಚರಣ 
ಗಣದ ತಿಂಥಿಣಿ ( ಮಹಾವಿ. ೨೨-೮೨). 1ಉಡಾಫ್ಯ * -ಇಸ್ಕು] 
ಉಡಾಪೆ "ಉಡಾಫೆ? ನೋ. 
ಉಡಾಫೆ, ಉಡಾಪೆ (ನಾ). ಅಸಡ್ಡೆ; ಪಾಲುಮಾರಿಕೆ; ಉದಾಸೀನತೆ; 
ಬಡಾಯಿ; ಸುಳ್ಳು; ಧೋರಣೆ: ಲಕ್ಷ್ಮಣರಾಂಂರು ಮಗಳಿಗೆ ಬರಿ ೧೬ |30 
ವರ್ಷನೆಂದು ಉಡಾಫೆ ಹೊಡೆದಿದ್ದರು (ಅಸ್ಥಿಸಂ. ೧೪೪); ಹಾಗೆ 
ಮಾಡೋಣ ಎಂಬ ಉಡಾಫೆಯಲ್ಲೆ ಕಾಲ ತಳ್ಳಿ ಹೋಯಿತು (ನಡೆದಾ. 11, 
೧೦೧೦); ವಿಷಯ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ಉತ್ತರ ಸರಿಯಾಗುವುದು. | 
ಉಡಾಫೆ ಹೊಡೆಯುವಂತೆಯೇಇಲ್ಲ ( ಶಿಕ್ಷದ. ೩೫೩). ಉಡಾಪೆ: ಇದೆಲ್ಲಾ | 
ಉಡಷಾಪೆ ಅನ್ಯೋಬೇಡಾಣ್ಣ (ಶಕಾರ. ೧೭೨). [«- ಮರಾ. ಉಡಾಫೂ] |; 
ಉಡಾಯಿಸು (ಕ್ರಿ). ೧. ತಿರಸ್ಕಾರದಿಂದ ತಳ್ಳಿ ಬಿಡು; ಕೈಬಿಡು (8). 
೨. ಹಾರಿಸು; ಎಸೆ; ಚಿಮ್ಮುವಂತೆ ಮಾಡು: “ತುಂಬಾ ಕನ | 
ಸಾರ್‌ ಈ ಕಲ್ಲು ಕೀಳಬೇಕಾದ್ರೆ ... ಇದಕ್ಕೆ ಡೈನಾಮೇಟ ಇಟ್ಟು 
ಉಡಾಯಿಸೋ ಹಾಗಿಲ್ಲ (ಜೊಸಮೇ. ೩೨); ಎಲ್ಲ ಬಳಗ ಮಿತ್ರ 
ಸಮೂಹವೂ ಇದನ್ನುಮರುದಿನವೇ ಸ್ವೀಕರಿಸಿ ಒಬ್ಬೊಬ್ಬರೂ ಒಂದೊಂದು 
ಮಾತು ಉಡಾಯಿಸಿ ಟೀಕಿಸಿದರು (ಮಾಮನೆ. ೨೦೬). ೩. (ಆಲಂ) 
ದುಂದುಮಾಡು; ಪೋಲುಮಾಡು : ತುಂಬ ಹಣ ಸಂಪಾದಿಸಿ 
ಭೋಗದಲ್ಲಿ ಅದನ್ನು ಉತಾಯಿಸಿ ಬಿಟ್ಟಿರೆ (ನಿಬಂಧ. 11, ೨೭೮). 
[ಉಡ್ಕಾ + -ಇಸ್ಕು. ಓ ಉಡಾ « ಹಿಂ. ಉಡಾನಾ; ಮರಾ. 
ಉಡವಿಣೇ] 45 
ಉಡಾಸ್‌ ಪಾವಡ "ಉಡಾಸಪಾವಡ' ನೋ. 


40 


ಲೆ೭.೨ 


ಉಡಾಳೆತನ (ನಾ). (ಉಕ). ಸ್ಟೈರವೃತಿ 


ಉಡಿ 


ಉಡಾಸಪಾವಡ, ಉಡಾಸ್‌ಪಾವಡ (ನಾ). (ಉಕ): “ಮಂಗಲ 


ಕಾರ್ಯದಲ್ಲಿ ಬೀಸಣಿಗೆಯಂತೆ ಉಪಯೋಗಿಸುವ ವಸ್ತ್ರ” 
(ಜಾನಕೋ. ೧೯). ಉಡಾಸ್‌ ಪಾವಡ: ಸಾಧಾರಣ ಬಿರುದುಗಳು... 
ನೃಸಿಂಹ ಮುಖ, ಉಡಾಸ್‌ ಪಾವಡ, ಮಾಯಾಮಸ್ತಕ, ಘತಾರ, ಜಯ 
ಘಂಟಿ (ಗುರುದ. ೧೧). [ಉಡಾಸ್ಕ + ಪಾವಡ ( ಪಾವುಡ)] 


ಉಡಾಸರುಮಾಲ (ನಾ). (ಉಕ). ೬ ಉಡಾಸ ಪಾವಡ: “ಸೀಗುರಿ 


- *. ಉಡಾಸರುಮಾಲ * (ಗಂಗಾಮ. ೩೨೯). [ಉಡಾಸ್ಕ * ರುಮಾಲ] 


ಉಡಾಳೆ (ನಾ).(ಉಕ). ಸ್ವೇಚ್ಛಾ ಚಾರಿ ; ಸೋಮಾರಿ; ಉಂಡಾಡಿ; 


ಭು 
ಹೊಣೆಗೇಡಿ: ಹುಡುಗರನ್ನು ಉಡಾಳರನ್ನಾಗಿ ಮಾಡುವುದಕ್ಕೆ ನೀವು 


ಶಿಕ್ಷಣವೆನ್ನುತ್ತೀರೇನು? (ರಂಗರೋ. ೧೨೪); ನನ್ನ ಮಗಳ ಬಾಳನ್ನು 
ಹೀಗೆ ಹಿಚುಕಬೇಕೆಂದು ಬಲೆಯನ್ನು ಬೀಸಿದ ನಿನ್ನ ಮಗನು ಉಡಾಳ 
ನಾಗಿದ್ದಾನೆ (ಬೆವರಿ. ೧೪೩). [4- ಮರಾ. ಉಡಾ೪್‌] 


ಉಡಾಳಟಪ್ಪು (ನಾ). (ಉಕ). ನಿಸ್ಟ್ರಮೋಜಕ; ಮೈಗಳ್ಳ; 


ಉಂಡಾಡಿ: ಹದಿನೆಂಟು ಹತ್ತೊಂಬತ್ತು ವರ್ಷದವನಾಗುವತನಕೆ 

ಕೇಶವನು ಹೀಗೆಯೇ "ಉಡಾಳ-ಏಪ್ಪು' ಆಗಿ ಬೆಳೆದ (ಸಮಜೀ. ೨೫). 
[4 ಮರಾ. ಉಡಾಣಟಪ್ಪೂ) 

ತ್ರಿ; ಬೇಜವಾಬ್ದಾರಿ 

ವರ್ತನೆ: ನಿಷೇಧದ ಗೆರೆದಾಟಿ ಉಡಾಳತನದಿಂದಲೂ ಹಟಮಾರಿತನ 

ದಿಂದಲೂ ತನ್ನ ಬಾಲಪ್ರತಾಪವನ್ನು ತೋರಿಸಿ ಗೆಲ್ಲುವ ಸುಖವನ್ನು 

ಅವನೆಂದೂ ಹೊಂದಿಲ್ಲ (ಇಪ್ಪಕ. ೩೦೩).  [ಉಡಾಳ 4 -ತನ] 


ಉಡಾಳಪೋರ (ನಾ). (ಉಕ). ಉಡಾಳನಾದ ಹುಡುಗ; ಪೋಲಿ; 


ಪೋಕರಿ: ಅಂಬಿಕೆ, ನೀನು ಆ ನಿನ್ನ ಪ್ರೀತಿಪಾತ್ರ - ಉಡಾಳಫೋರ - 
ಭೀಮನನ್ನು ಎಲ್ಲಿಯವರೆಗೆ ಮರೆಯುವುದಿಲ್ಲವೋ ಅಲ್ಲಿಯವರೆಗೂ ನನ್ನ 
ಹಿತನಚನಗಳು ರುಚಿಸಲಾರವು (ಅಂಬಿಕೆ. ೩೧). [ಉಡಾಳ-* ಪೋರ] 


25 | ಉಡಿ, (ಕ್ರಿ). ಮುರಿ; ತುಂಡಾಗು; ಒಡೆ; ಭಂಗಹೊಂದು : “ಉಡಿ- 


ಮೋಟನೇ (ಮುರಿ) ರೋಗಭೇದೇ ಚ” (ಶಮಧಾ) ; ಆದಿತ್ಯನಸ್ತ 
ಮಾನಕ್ಕೆ ಸಲ್ವುದಂ... ಕಲ್ಪವೃಕ್ಷದ ಕೋಡುಡಿದುದುನುಂ ಕಂಡುದಆಂ 
(ವಡ್ಡಾ ರಾ. ೮೬-೭); ದುರ್ಯೋಧನಂ ದಾಡೆಗಳೆದ ಕುಳಿಕನಂತೆಯುಂ 
ಕೋಡುಡಿದ ಮದಹಸ್ತಿಯಂತೆಯುಂ ನಖಮುಡಿದ ಸಿಂಹದಂತೆಯುಂ 
ಗಳಿತಗರ್ವನಾಗಿ (ಪಂಪಭಾ. ೭-೩೯ ವ); ತಗುದ್ದಿದೊಡೆಯೆ ಘರಿಯಲ್ಲೆ 
ನಲ್ಕೆ ತೋಳುಡಿದು ನೆಲಕ್ಕೆ ವಿರ್ಲು೯)ದೆಡೆನೆತ್ತು ಕಣುತ್ತಿರದಟ್ಟಿ ಮುಟ್ಟಿ 
ನಟ್ಟೊಡೆ (ಸೌ ಇಇ. 1-1, ೧೬೩-೧೪; 1093) ; ಉಡಿದಡೇಜದ 
ಕೊಂಬು ಬೀಳುತ ಹಿಡಿದರಾ ಕೊಂಬುಡಿದರಾರಿನ್ನೊಡೆಯರೀ ಶಿಶುವಿಂಗೆ 
(ನಿಭಾಗ. ೫-೫-೪೫). ೨. ಭಂಗಿಸು; ಮುರಿದು ಹಾಕು; ತುಂಡು 
ಮಾಡು: ಕಡಿ ಕಟವಮನುಡಿ ತೊಡೆಯಂ ನಡನಡ ನಡುಗುವಿನಮಡಸಿ 
ತಡೆಯದೆ ಖಳನಂ ಪಿಡಿದುಡಿಯೆ ಕಟ್ಟು ಮಿಡಮಿಡಮಿಡುಕುವಿನಂ ಬಡಿ 
ಯೊಳೊಡೆಯೆ ಪೊಡೆ ಪೆಡತಲೆಯಂ (ವಡ್ಡಾರಾ. ೧೨೭-೫); ಪೊಕ್ಳುಡಿವೆಂ 
ಪಿಂಗಾಕ್ಷನೂರುದ್ವಯಮನುರುಗದಾಫಾತದಿಂ (ಪಂಪಭಾ. ೭-೧೩); 
ಒಡೆಯ ದುರಿಯೋಧನನ ತೊಡೆಗಳನುಡಿವೆ ದುಶ್ಯಾಸನನ ರಕುತವ ಕುಡಿವೆ 
(ಕುವ್ಯಾದ್ರೋ. ೧೩-೬೨). ಷಿ. ವಾಸಿಮಾಡು ; ಮಾಯಿಸು (7: 
ನೊಂದ ತಮ್ಮಣುಗಾಳ್ಗಳ ಕೊಂಡಾಟದಾನೆಗಳ ನಚ್ಚಿನ ಕುದುರೆಗಳಪುಣ್ಗಳ 
ನುಡಿಯಲುಮೋವಲುಂ ಮರ್ದು ಬೆಜ್ಜರುನುನಟ್ಟುತ್ತುಂ (ಪಂಪಭಾ. 
೧೧-೨ ವ). "ಉಡಿಯಿಸು' ಪರಾ. 

[ಡೆ ॥ ತಮಿ. ಉಡ, ಒಡಿ; ಮಲ. ಉಡ, ಉಡ್ಕೆ ಒಡಿ ; ತುಳು. 
ಉಡೆ, ಒಡಿ, ಒಡೆ; ಕೊಡ. ಒಡ, ಒಡೆ; ತೆಲು. ಓಟಾಜು; ಕೊ.ಲಾ. 
ಓಡ್‌; ನಾಯ್ಕಿ. ಓಟ್‌, ಓಡ್‌ ; ಪರ್ಜಿ. ಓಡ್‌] 


ಉಡ್ಕಿ ೮8. ಉಡಿತುಂಟು 


ಉಡ್ಕಿ (ಕ್ರಿ). ಹೊಸೆ; ಹುರಿಮಾಡು : “ಉಡಿ- ಬಿಚ್ಚಿಹೊಸೆ (ಹಗ್ಗ, | ಉಡಿಗಂಟ "ಉಡೆಗಂಟಿ' ನೋ. 
ವನ್ನುಡಿಯುವುದು) ಹುರಿಹಾಕು ೫ (ಜಾನಕೋ. ೨೦); , ಒಂದು ಬಳ್ಳಿ | | ಉಡಿಗಟ್ಟು (ಕ್ರಿ). ಜೋಡಿಸಿ ಕಟ್ಟು ; ಹೊರೆ ಕಟ್ಟು ; ಬಿಗಿದು ಕಟ್ಟು 
ಯನ್ನು ಉಗಿದು ಅದರ ಎರಡು ಮೂರು ಎಳೆಯನ್ನು ಉಡಿದು ಹಗ್ಗ | (?) : ಸೆಂಡುಗೋಲನುಡಿಗಟ್ಟುವ ಪೀಲಿಗಳಿಂ ತರಂಗಮಂ ಫೊಸೆಯಿಪ 
ಮಾಡಿದನು (ಮಲೆಮ. ೬೭). "ಉಡಿಗಲ್ಲಿ' ಪರಾ. [7] | ಬೆತ್ತಗಣ್ಣಿವಲೆಯಂ ಸಮಕಟ್ಟುವ ಬೆಟ್ಟುಗೂಂಟಿಮಂ ಬಸಿವ ಪುಳಿಂದ 
ಉಡ್ಕಿ (ಕ್ರಿ). ಬೆಳಗು; ಪ್ರಕಾಶಿಸು: ಇ[ದ] ಕಾದುಡಿದೋ(0]ಗೆ ವಾರ | ಸಂಕುಳದ ಪೆರ್ಕಣದಿಂದೆಸೆದತ್ತು ಪಕ್ಕಣಂ (ಚಂದ್ರಪು. ೫-೫೪); ಬೆಂಕಿ 


ಣಾಸಿಯೊಳ್ಳಾಸಿರ ಕವಿಲಿಯ[0]ಕೋಡುಂ ಕೊಳಗುಮಂ ಪೊನ್ನೊಳ್ಳಟ್ಟಸಿ ಯೊಳೊಡ್ಡಿ ಕಾಸಿಕೊಂಡಾಳಿಸಿ ಸಂದು ಕೋಲನುಡಿಗಟ್ಟುವ ಕೆಂಗಆಿಯಂ 
ದಾನಂಗೊಟ್ಟ [ಫ]ಲಮಕ್ಕು (ಸೌಇಇ. 21-1, ೩೪-೧೮ ; 925). | ಸರಂಗಳೊರ್ಳ ಮೇಳಿಸಿ ಸುತ್ತುಮಿರ್ಪ ಶಬರರ್ಕಳಿನೊಪ್ಪಿದುದೊಂದು 
(ದೆ. H ತನಿ. ಒಡಿ ಪ್ರಕಾಶಿಸು; ಮಲ. ಒಳಿ - ಪ್ರಕಾಶ] ಪಕ್ಕಣಂ (ಕುಸುಮಾ. ೧೦-೧೪೭). [ಉಡಿ? + ಕಟ್ಟು] 
ಉಡಿ (ಕ್ರಿ). ಚಿಗುರು; ಮೊಳಕೆಯೊಡೆ : ಬೇಂಟಿಯನೊರ್ವಂ ಬಂದು | ಉಡಿಗಲ್ಲಿ (ನಾ). ಒಂದು ತೆರನಾದ ಹೊಸೆದ ಬಲೆ ಅಥವಾ ಚೀಲ: 
ಫೊತೆನಟ್ಟು et ಪೊಲನುಡುಗಿ ಬಂದುದುಡಿದುದು ಪು ಪುಲ್‌ [10 ಇಡುನಲೆ ದೀಹದೇಣನುಡಿಗಲ್ಲಿ [ಪಾಠಾಂ. ಉಡಿಯಲ್ಲಿ) ಯೆಡಾಯುಧ 
ಕಾಡುಂ ದಲೆಲೆಯಿಕ್ಳಿ ಘಳಿಲೆನೆ ನಿಂದುವು (ಸಂಸಭಾ. ೫-೩೬, ac).! i ಮಡ್ಡಣಂ ಸೊಡರ್‌ ಗಿಡೆಗಮೆಸಿಪ್ಪ ವಂ ಪಿಡಿದು ಬೇಂಟಿಗೆ ಸಂದ ಪುಳಿಂದ 
"ಒಡೆ? ಪರಾ. [2] 1 1 ಕೆಯ್ದಿದರ್‌ (ರಾಜಶೇ. ೫-೫೨). [ಉಡ್ಕಿ + ಕಲ್ಲಿ] 
ಉಡ್ಕಿ "ಉಡ್ಕೆ' ನೋ. | | ಉಡಿಗೂಸು (ನಾ). ಸೊಂಟದಲ್ಲಿರುವ ಮಗು; ಮಡಿಲಲ್ಲಿರುವ 
ಉಡ್ಕಿ (ನಾ). (ಮುರಿದ) ಚೂರು; ತುಂಡು; ಮುರುಕು: ಎಲ್ವಂ! | ಮಗು: “ಉಡಿಗೂಸು - ಬಗಲಗೂಸು ೫ (ಜಾನಕೋ. ೨೦). 
ನಟ್ಟುಡಿದ ಬಾಳ ಕಕ್ಕಡೆಯುಡಿಗಳುಮನಯಸ್ವಾಂತಮಂ ತೋಜಃ ತೆಗೆಯಿ |15 [ಉಡ್ಯಿ (ಆ ಉಡ್ಕೆ) * ಕೂಸು] 
ಸುತ್ತುಂ (ಸಂಪಭಾ. ೧೧-೨ ವ) ; ಸಿಡಿಲ ಕಿಡಿಯಂತೆಸೆವ ಕಣ್ಣು ಬ ಬ್ರಹ್ಮಾ ಉಡಿಗೆ, "ಉಡುಗೆ? ನೋ. 
ದೆರಡುಡಿಯ ನಿರುಕಿಸಿದ ತೆಜದ ದಾಡೆ (ಹಚಕಾ. ೬-೪). "ಒಡೆ, ಚ ಉಡಿಗೆ, (ನಾ). “ಭಟ್ಟಿ ; ಶಕೆ ೫ (ರುದ್ರನಿ. ೮೦). (2) 


[3 


[< ಉಡಿ] | ಉಡಿಗೆಜ್ಜೆ (ನಾ). ಮಕ್ಕಳ ಸೊಂಟಕ್ಕೆ ಕಟ್ಟುವ ಗೆಜ್ಜೆಗಳಿಂದ 
ಉಡಿ, (ನಾ). ಒಂದು ರೋಗ; ಹುಣ್ಣು : “ಉಡಿ-ಮೋಟನೇ (ಮುರಿ), | ಕೂಡಿದ ಒಂದು ಆಭರಣ : ಉಟ್ಟಿ ಪೀತಾಂಬರ "ಉಡಿಗೆ ವಡ್ಮಾಣ 
ತೊಟ್ಟಿ ಉಸ್ತುಭಹಾರ ಪದಕಗಳಿಟ್ಟ ಕೊರಳೂ (ವಾದಿಕೀ. 1, ೪೧). 


(ದೇ. ॥ ತನಿ. ಒಡು - ಕೀವು ಹುಣ್ಣು, ವ್ರಣ; ಮಲ. ತುಳು. [ಉಡ್ಕಿ (< ಉಡ್ಕೈ) ) + ಗೆಜ್ಜೆ) 
ಒಡಿ; ತೆಲು. ಒಡಿಸೆಗಡ್ಡ] : |ಉಡಿಘಂಟಿ "ಉಡೆಗಂಟಿ? ನೋ. 
ಉಡ್ಕಿ (ನಾ). ಒಂದು ಮರದ ಹೆಸರು: ಮರಗಳು: ಹೆಸವ. ..ತುಪರ, | | ಉಡಿಜಲ್ಲಿ "ಉಡಿರುಲ್ಲಿ' ನೋ. 
ಉಡಿ,ಬಿಕ್ಕೆ,ಕರಾಚಿ(ನಮ್ಮನು. ೨೩೬). [ದೇ.॥ ಶಮಿ. ಮಲ. ಉದಿ, ಒದಿ] | , ಉಡಿರುುಲ್ಲಿ, ಉಡಿಜಲ್ಲಿ (ನಾ). ಸೊಂಟಕ್ಕೆ ಕಟ್ಟಿಕೊಳ್ಳುವ ಗೊಂಡೆ; 
ಉಡ್ಕಿ (ನಾ). ಮೊಳಕೆ: ಅಡಿಕೆ ಉಡಿಯಲ್ಲಿ ಹಾಕಬಹುದು ಮರನಾದ ಕುಚ್ಚು: ಉಡಿರುಲ್ಲಿ ಕಟ್ಟದ ಸುರಗಿ ಕೈಪೊಡೆ ಪೊಂದೊಡಹದಂಬಿನ 


|| 
ಕೋಗಭೇಜೀ ಚ”? (ಶಮಧಾ). “ಉಡುಚು ” ಪರಾ. ಜೆ 

| 

[| 


25! 


ಮೇಲೆ ಕೂಡದು (ಗಾದೆ). [ಆ ಉಡಿ] | | ಬತ್ತಳಿಕೆ ಪಡಿನೆದೆ ಪಿಡಿದ ಬಿಲ್ಲೆಸೆಯೆ ಬಿಲ್ಲವರಲ್ಲಿ ಬಿಡದೆ ಮೆಜಕೆದಕೊಗ್ಗಿ 
ಉಡಿಕೆ, "ಉಡುಕ್ಕೆ' ನೋ. ; 1 ನಲಿ (ಕುರಾಸಾಂ. ೨೭-೨೭). ಉಡಿಜಲ್ಲಿ: ಪಿಡಿದ ಸಬಳ ಕೈಕತ್ತಿ 
ಉಡಿಕ್ಕೆ (ನಾ). (ದಕ. ಪ್ರಾದೇ). ಈಚಲು ಗರಿಯಿಂದ ಮಾಡಿದ | | ಪೂಸಿದ ಗಂಧ ನಡುವಿನ ಬಂಕು ಪೆರ್ದುಉಬು ಉಡಿಜಲ್ಲಿಯುಟ್ಟ ಕಾಶಿಯ 
ಚೀಲ; ಸಂಬಳಿಗೆ: ನಿನ್ನ ಉಡಿಕೆಯಲ್ಲಿ ಒಂದು ಚೂರು ಎಲೆ ಇದ್ರೆ ಸಬಳಿಗರಂದು ನಡೆದು ಬಂದರು ನಲವಿಂದ (ಕುರಾಸಾಂ. ೧೧-೩೬). 
ಕೊಡು (ರೂಢಿ). [?) 80 [ಉಡ್ಕಿ (ಆ ಉಡ) + ರುಲ್ಲಿ] 
ಉಡಿಕ್ಕೆ "ಉಡುಗೈ ನೋ. ಉಡಿತ (ನಾ). ಭಂಗ; ಮುರಿಯುವಿಕೆ; ಮುರಿತ: ಜಡತೆ ವಾರಿ 
ಉಡಿಕೆ (ನಾ). ಮಲ; ಹೇಲು: ಮಲಕಿಯಿಲ್ಲದಿರೆ ಅರ್ಚಿಸಿ ನೋಡಲ್‌ ಯೊಳುಗ್ರವೀಶನೊಳುಡಿತ ರಂಭಾವನದಿ ಸಂತತ ಹೊಡಹು ವಾದ್ಮದ 
ಶ್ವಾನಂ ಉಡಿಕೆಯಾಗಲ್‌ ಅಲ್ಲಾ ಮೂತ್ರಿಸಲ್‌. .. ಸುವೃಷ್ಟಿಯಪ್ಪ್ಪದು| | ರವದೊಳಲ್ಲದೆ ನಾಡೊಳಿಲ್ಲೆಂದ (ಜೀವಂಚ. ೨-೧೩). 
(ಲೋಕೋಪ. ೧೨-೨೬ ಟೀಕೆ). "ಉಡಿಸ್ಕು' ಪರಾ. | ಉಡಿಸ್ಕು] | [ಉಡಿ + -ತ್ಯ] 


ಉಡಿಕೆಗಂಡ (ನಾ). ಉಿಕೆಮಾಡಿಕೊಂಡ ಗಂಡ; ವಿಧವೆಯನ್ನು 35 ಉಡಿತಿಟ್ಲು (ಕ್ರಿ). (?): ಸಿಣ್ಣಪೋತರಸರು ಪೊನ್ನೇಜರಸರು ಧರ್ಮ್ಮ 
ಕೂಡುವಳಿಯಿಂದ ವಿವಾಹ ಮಾಡಿಕೊಂಡವನು : ಉಡಿಕೆಗಂಡನ ಮಹಾದೇವಿಯರುಡಿತಿಟ್ಲು ಪೊನ್ನೇಜದೊಡ್ಡರೆನ್ಹು ಕಡಗಮಿಟ್ಟರ್‌ 
ಉಪದ್ರ ಬಹಳ (ಗಾದೆ). [ಉಡಿಕೆ (ಆ ಉಡುಕೆ,) + ಗಂಡ] | (ಸೌಇಇ. 120-1, ೧೭-೧೩; 9ನೆಯ ಶತ). [?] 

ಉಡಿಕೆಮನೆತನ (ನಾ). ಕೂಡುವಳಿಯಿಂದ ಬೆಳೆದ ಮನೆತನ: | | ಉಡಿತುಂಬಿಸು (ಕ್ರಿ). ಮಡಿಲು ತುಂಬಿಸು: “ನನ್ನ ಗೆಳತಿ ಶಾರದಾ 


ನಮ್ಮ ಗಡಿವಾಡದ "ಉಡಿಕೆ ಮನೆತನಗಳ ಹೆಸರೆಲ್ಲಾ ಇದೆಯಂತೆ ಇಲ್ಲಿದ್ದಾಳೆ, ಚೊಚ್ಚಲು ಬಸುರಿ, ಉಡಿತುಂಬಿಸಿ ಕಳುಹಿಸಬೇಕು ಬರ 
(ಬೆಳುಮ. ೨೮). [ಉಡಿಕೆ (ಆ. ಉಡುಕ್ಕೆ) * ಮನೆತನ] 40 ಹೇಳುತ್ತೇನೆ?” (ರೂಪಸಂ. ೧೬). [ಉಡಿತುಂಬು + -ಇಸ್ಕು) 
ಉಡಿಕೆಹೆಂಡತಿ (ನಾ). ಉಡಿಕೆ ಮಾಡಿಕೊಂಡ ಹೆಂಡತಿ; ಕೂಡು ಉಡಿತುಂಬು (ಕ್ರಿ). ಮಡಿಲುತುಂಬು; ಸೋಗಿಲಿಕ್ಕು: ತಂದ ಸುಫಲಾ 
ವಳಿಯಾದವಳು (ಕಿ). ವಳಿಯನುಡಿತುಂಬಿ (ನವಮೋ. ೧೫-೩೫) ; ಅಕ್ಕಿಯ ಹಾಸೆಯ ಮತ್ಕಾರು 
[ಉಡಿಕೆ + (ಆ ಉಡುಕ್ಕೆ) ಹೆಂಡತಿ (ಆ ಪೆಂಡತಿ)] | ಹೊಯ್ದಾರ ಸತ್ಮಕ್ಕನೆಂಬ ಮುತ್ತೋದಿ ಉಡಿತುಂಬಿ ಅಕ್ಕಿ ಹಾಸೆಯ 


ಉಡಿಗಂಟು (ನಾ). (ಹೆಂಗಸರು) ಸೀರೆ ಉಡುವಾಗ ಸೊಂಟದಲ್ಲಿ ಹೊಯ್ದಾಳ (ಲೋಕಗೀ. ೧೬-೧೦) ; ತಿಂಗಳಲ್ಲಿ ಒಂದೆರಡು ಬಾರಿಯಾ 
ಕಟ್ಟಿಕೊಳ್ಳುವ ಗಂಟು: ಕೆಲವರು ಹುಡುಗಿಯರು ಉಡಿಗಂಟಲ್ಲಡೆ |4| ದರೂ ಸುವಾಸಿನಿಯರನ್ನು ಮನೆಗೆ ಬರಮಾಡಿಕೊಂಡು ಉಡಿತುಂಬಿ ಕಳಿಸು 
ಸೀರೆ ಉಡುತ್ತಾರೆ (ರೂಢಿ). [ಉಡ್ಕಿ (ಆ ಉಡ್ಕೆ) + ಗಂಟು] | | ತ್ತಿದ್ದಳು (ರಂಗರೋ. ೭೧): [ಉಡ್ಮಿ (£ ಉಡೆ) * ತುಂಬು] 


ಉಡಿದಲ್ಲಿ 


ಉಡಿದಲ್ಲಿ (ನಾ). ಒಂದು ಔಷಧಿ ಗಿಡದ ಹೆಸರು (ಮೈ ಔಗಿ.೫೩-೧೦೬೭). 
(1) 
ಉಡಿದಾರ "ಉಡೆದಾರ' ನೋ. | 
ಉಡಿದೊವಲ್‌ “ಉಡೆದೊವಲ್‌ ' ನೋ. | 
ಉಡಿನೂಲ್‌ "ಉಡೆನೂಲ್‌? ನೋ. i 
ಉಡಿನೂಲು "ಉಡೆನೂಲ್‌' ನೋ. | 
ಉಡಿಪ (ನಾ). ಮುರಿಯುವಿಕೆ; ಭೇದನೆ: ಕೇಕಿಧ್ವಜವಂದುಡಿದುದು | : 
ಸಹಸ್ರಭುಜನನದುಡಿಪಕ್ಕಿದು ಸಂಚಕರಮೆನಲ್‌ ಬಲಿಸುತನಾ (ಜಗನಿ., | 
೧೮-೮). (ಉಡಿ * -ಪ್ಯ] | 
ಉಡಿಪ್ಸೆಬಳ್ಳಿ (ನಾ). ಒಂದು ಔಷಧಿ ಗಿಡದ ಹೆಸರು: ಉಡಿಪ್ಛೆಬಳ್ಳಿ, |10 | 
ರಹಿ (ಮೈಡಗಿ. ೪೧-೮೦೫). [ಉಡಿಪ್ಪೈ +. ಬಳ್ಳಿ] ಗ 
ಉಡಿಪ್ಸೆಮರ (ನಾ). ಒಂದು ಔಷಧಿ ಗಿಡದ ಹೆಸರು: ಉಡಿಪ್ಪೆನುರ 
(ಮೈಔಗಿ. ೪೦-೭೯೮). [ಉಡಿಪ್ಪೈ * ಮರೆ] 
ಉಡಿಮಣಿ "ಉಡೆವಣಿ' ನೋ. 
ಉಡಿಮರ, ಉಡಿನರ (ನಾ). ಒಂದು ಔಷಧಿ ಗಿಡದ ಹೆಸರು: 
ಉಸಿಮರ, ಗೊಡ್ಡ, ಊದಿಮರೆ, ಸಿಂಟಿಮರ, ಗೊಗಲ್‌, ಹೆಣ್ಣುಗೊಡ್ಡ 
(ಮೈಔಗಿ ೫೭-೧೧೫೦). ಉಡಿವರ: ಪಂಚಪೃಥ್ವಿಯ ಮಧ್ಯದಲ್ಲಿ ಒಂದು 
ಉಡಿ [ಪಾಠಾಂ. ಡು)ವರದ ಗಿಡು ಹುಟ್ಟಿತ್ತು (ಕೋಲಶಾಂ. ೧೭). 
[ಉಡ್ಕಿ * ಮರ] 
ಉಡಿಯಕ್ಕಿ (ನಾ). ಉಡಿಯನ್ಲಿ ಹಾಕುವ ಅಕ್ಕಿ; ಮಡಿಲಕ್ಕಿ: ಖಡ |20 
ಕೀಲಿ ಉಡಿಯಳ್ಳ್ಯ ಹಾಕಿದರವ್ವಾ ಒಳ್ಳೆ ದುಡಿಕೀಲೆ ಮುಂದಕ್ಕೆ ನೂಕಿದ 
ರೆವ್ವಾ (ಶರೀಫ. ೨೧) ; ಮುತ್ತೈದೆಯರು ಮರಳಿನ ಉಡಿಯಕ್ಕಿಯನ್ನು 
ತುಂಬಿಕೊಂಡರು (ಸುವಸಂ. ೩೦). [ಉಡ್ಯಿ (ಆ ಉಡೈ) + ಅಕ್ಕಿ) | 
ಉಡಿಯಿಸು (ಕ್ರಿ). ನಾಶಮಾಡು; ಮಾಯಿಸು : ನೊಂದು ಬಿಲ್ಡಿರ್ಡ | 
ಕುಮಾರನುಮಂ ಕಂಡು ಒಸೆದಾತನನೆತ್ತಿಕೊಂಡು ಪುಣ್ಣನುಡಿಯಿಸಿ ಕೆಲವಾ |25 
ನುಂ ದೆವಸದಿಂ ಕುಮಾರಂಗಾಸೆಯಾದೊಡೆ ಬೀಡಿನ ಪ್ರಭುಗಳೆಲ್ಲರುಮಂ 
ನೆರೆಸಿ ಸೆಟ್ಟಿ ಯಿಂತೆಂದಂ (ಜೀವಸಂ. ೫೯-೪೩). [ಉಡ್ಕಿ *-ಇಸ್ಕು] 
ಉಡಿಲು, ಉಡಲು (ನಾ). ಮಡಿಲು; ಸೋಗಿಲು: ಚೀದವನಜಃ 
ಯದೆ ಲಿಂಗವ ಧರಿಸಿದರೆ ಉಡಿಲಲ್ಲಿ ಕಲ್ಲ ಕಟ್ಟಿಕೊಂಡು ಕಡಲ ಬಿದ್ದಂ 
ತಾಯಿತು (ಅಖಂಡೇ. ೧೮-೫). ಉಡಲು: (ಕಿ). 
ಉಡಲುತುಂಬು - ಓಡಲು ತುಂಬು; ಮಡಿಲು ತುಂಬು: 
“ ಶೋಭನದ ಮದುಮಗಳ ಅಥವಾ ಜೊಚ್ಚಲಬಸಿರಿಯ ಸೆರಗಿಗೆ 
ಅಕ್ಕಿ, ಕಾಯಿ, ಬಾಳೆಯಹಣ್ಣು, ರವಿಕೆಕಣ, ತಂಬಿಟ್ಟು, ಚಿಗಳಿ 
ಇತ್ಯಾದಿಗಳನ್ನು ಹಾಕು” (ಕರಾ). 
[ಉಡ್ಕಿ (ಆ ಉಡೆ) * -ಇಲ್‌,] 
ಉಡಿಲೇವಳ (ನಾ). ನಡುವಿಗೆ ಕಟ್ಟುವ ಒಂದು ಆಭರಣ: ತೊಟ್ಟ 
ಮಣಿಭೂಷಣದ ಕನಕದ ಕಟ್ಟದುಡಿಲೇವಳದ ಹೊಸ ಹೊಂಬಟ್ಟೆ ಯುಡಿ 
ಗೆಯ (ನಿಭಾಗ. ೧೦-೨೧-೨೦). 
[ಉಡ್ಕಿ (ಆ ಉಡ್ಕೆ) * ಲೇವಳ (ಆ ನೇವಳ)] 
ಉಡಿವಣಿ "ಉಡೆವಣಿ' ನೋ. 
ಉಡಿವರ "ಉಡಿಮರ' ನೋ. 
ಉಡಿವಸನ (ನಾ). ನಡುವಿಗೆ ಸುತ್ತುವ ಬಟ್ಟಿ; ಸೊಂಟಕ್ಕೆ ಸುತ್ತುವ 
ವಸ್ತ್ರ: ಚಿಂಬಾವುಡೆಯುಡಿವಸನವು ತೋಯ್ದು ನಿತಂಬವು ದೃಶ್ಯ 
ವಡೆದು ಪೊಂಬಾಳೆದೊಡೆ ತೋಳು ನುಣ್ಮೊಲೆ ಮೆಜಕಿಯೆ ಪೀತಾಂಬರ 
ನೋಡಿ ಹಿಗ್ಗಿದನು (ಮೋಹತ. ೧೪-೫೮). 
[ಉಡ್ಕಿ (ಆ ಉಡ್ಕೆ) * ವಸನ] 


| 
| 


30 


|35 


45 


ಲೆ೭೪ 


ಉಡು, 


ಉಡಿಸ್ಕು (ಕ್ರಿ). ಉಟ್ಟುಕೊಳ್ಳುವಂತೆ ಮಾಡು; ಧರಿಸುವಂತೆ 
ಮಾಡು: ನುಡಿಸಿದನೆನ್ನಂ ನಲ್ಲಂ ಬಿಡಿಸಿದನೆನ್ನಂತರೆಂಗದನುತಾಪಮ 
ನೊಲ್ಲುಡಿಸಿದನೊಳ್ಳುಳ್ಳುಡೆಯಂ ತುಡಿಸಿದನೆನಗಜ?ಕೆಯಪ್ಪ ಮಣಿಭೂಸ 
ಣಮಂ (ಕವಿರಾ. ೩-೨೩೪) ; ಉಡಿಸಿಯುಮೂಡಿಯುಮಲಯಿನೆಡೆ 
ಯುಡುಗದೆ ಸಲಿಸಿ ಪಲವು ಕಾಲಂ ಪುದುವಾಲಕ್ಜೊಡಲಾತ್ಮನೊಡನೆ 
ಪೋಗದೆ ಕಡೆಗಣಿಸುವುದೆಂದೊಡುಟ್‌ದರಂ ನಂಬುವುದೇ (ಆದಿಪು.೩-೬೧); 
ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣವನುಡಿಸಿ ಹಲವು ಪರಿಯಾಶ್ರಮ 
ದಲ್ಲಿ ಉಲಿವ ಗೆಜ್ಜೆಯ ಕಟ್ಟ (ಅವಚಂ. ೫-೧೬) ; ಉಡಕಲಿಸಿಯುಂ 
ಉಡಿಸಿ ಯಂ ತೊಡಿಸಿಯುಂ ತಣಿಯೆ (ಅನೀರ. ೮೫); ಹೊಸ ಅರಿವೆ 
ಗಳನ್ನು ಹಾಕದೆ ಸ್ವಚ್ಛನಾದುವುಗಳನ್ನು ಉಡಿಸಿ ತೊಡಿಸಿ ( ಮುಂಬಯಿ. 
೩-೩೨). [ಉಡು + -ಇಸ್ಕು] 

ಉಡಿಸ್ಕು (ಕ್ರಿ). ಮಲವಿಸರ್ಜನೆ ಮಾಡು: ಉಡಿಸೆ ಮೂತ್ರಿಸೆ ನಕ್ಕಿ 
ಪೊರ್ಕುಟಿ ತಾಣಮಂ ಬಲಚೇಷ್ಟೆಯಂ ಕುಡೆ ಬಲಾಶ್ರಿತನಾಗೆ ಪೆಣ್ಣೊಡ 
ಗುಂಡೆಯೇ ಸಮರದಲ್ಲಿ ಕಾಲಿಡೆ ಫೊದಲ್ನುರದೇಟ್‌ ಸುಸ್ವರದೊಳೆ 
ಪೆರ್ಮಟಕೆ ಕೊಳ್ಳುಂ (ಲೋಕೋಪ. ೧೨-೨೬). "ಉಡಿಕೆ? ಪರಾ. 

[ಉಡ್ಕಿ * -ಇಸ್ಕು. / ತಮಿ. ಉಡಿ - ಮಲವಿಸರ್ಜನೆ ಮಾಡು] 


ಉಡಿಸ್ಕು (ಕ್ರಿ). ಒಡೆಯಿಸು; ತುಂಡುಮಾಡಿಸು. 


[ಉಡಿ + -ಇಸ್ಕು] 

ಉಡಿಸುತ್ತು'(ಕ್ರಿ). ಸೊಂಟಕ್ಕೆ ಸುತ್ತು ; ನಡುವಿಗೆ ಕಟ್ಟು : ಬೆಡಗು 
ಬಿನ್ನಣ ಬೇಜಕೆ ಹೊದೆದ ದುಕೂಲವ ಉಡಿಸುತ್ತಿ ನಡೆದನಾ ರಾಯ 
(ಭರಚ. ೩-೫); ಶ್ರೇಷ್ಠವಾದ ಮೂಲಿಕಾವಿಶೇಷಗಳಂ ಸಹ ತೆಗೆದು 
ಕೊಂಡು ತಂಡ ತಂಡವಾಗಿ ಬಂದು ಉಡಿಸುತ್ತಿ ವೋಲಗಶಾಲೆಯಂ ಪೊಕ್ಕು 
ದೂರದೊಳ್‌, ರಾಜೇಂದ್ರನಂ ಕಂಡು ನಮಸ್ಕರಿಸಿ (ಪುರುಚ. ೧೪೧). 

[ಉಡ್ಯಿ (« ಉಡ್ಕೈ) * ಸುತ್ತು] 

ಉಡಿಸುರಿ (ನಾ). ಒಂದು ಬಗೆಯ ತೆರಿಗೆ: ಮೊಟ್ಟಿ ಕಾಜರು ತಂದು 
ಮಾಜಕಿದ ಭತ್ತ ಧಾನ್ಯವೊಳಗಾಗಿ ಹೊಂಗೆ ಮಾನವೊಂದು ಮತ್ತವಂಗಡಿ 
ಯರೆಯಂಗಡಿ ಮಾನ್ಮದಂಗಡಿಯೆಂನದುಡಿಸುರಿಯಂ ಕೊಂಡು ಹಸರಂ 
ಗೆಯ್ದು (ಕಣ. 11, ೨೧-೨೪ ; 1147). [2) 

ಉಡ್ಕು (ಕ್ರಿ). ಉಟ್ಟ (ಭೂತಕೃ), ಉಟ್ಟು (ಭೂತನ್ಯೂ); (ಪಂಚಿ 
ಸೀರೆ ಮುಂತಾದುವನ್ನು) ಧರಿಸು; ತೊಡು: “ಉಡು- ವಸ್ತ್ರ 
ಪ್ರವೇಷ್ಟನೇ ಮೃಗವಿಶೇಷೇ ಚ” (ಶಮಧಾ) ; ಉಡು - ವಸ್ತ್ರಧಾರಣೇ 
ಗೋಧಾಯಾಂ ಚ” (ಶಬ್ದಾನು. ೧೨ ವ್ಯಾಖ್ಯಾ) ; ಮೋದದೂನುಡುವ 
ಸೀರೆಗಂ (ಕನಿರಾ. ೧-೧೨೭) ; ನಂದಿಮಿತ್ರನೆಂದನಯ್ಯಾ ಎನಗುಡಲಿಲ್ಲೇ 
ನುಮೊಂದು ದಮ್ಮಕ್ಕಾದೊಡಂ ಸಿ € ರೆ ಯಂ ಕೊಂಡೀಯಿನೆಂಡೊಡೆ 
(ವಡ್ಡಾರಾ. ೭೭-೧೧); ನಾನು ಸೀರೆಯನುಡುವುದಕ್ಕೆ ಮುನ್ನವೇ ಜಂಗ 
ಮಕ್ಕೆ ದೇವಾಂಗವನುಡಿಸುನೆ (ಮಹಾದೇ. ೨೭-೧) ; ಉಡಲಿಲ್ಲ ಉಣಲಿಲ್ಲ 
ಮಾಡಿಲ್ಲ ಹರಿಸೇವೆ ಕೂಡಿಲ್ಲ ಸಾಧುಸಜ್ಜನರೊಡನೆ ( ಪ್ರರಂದ. ೧-೧೫೩-೩); 
ಉಟ್ಟಿದ್ದು ಹರಿಯದಿದ್ದರೆ ನಷ್ಟವೇನು (ಗಾದೆ). 

ಉಟ್ಟರು - ಧರಿಸಿರು; ತೊಟ್ಟಿರು: ಪೆಣ್ಣುಡೆಯುಟ್ಟಕೆ ಪುತ್ತನೇಜಕಿ 

ಕೊಲ್ಲದ ತುಲೌಲಾಳ್ರನಕ್ಕೆ ಸಮನಾನನೊ ಸಾಹಸಭೀಮ ಭೂಪನೊಳ್‌ 
(ಗ ದಾ ಯು. ೧-೨೨). ಉಟ್ಟುದನಿಕ್ಕು, ಉಟ್ಟ್ರುದಿಕ್ಕು ಎ ಉಟ್ಟ ವಸ್ತ್ರ 
ವನ್ನು ಕಳಚಿ ಬಿಸುಡು; ಬತ್ತಲೆಯಾಗು : ಭೀರುಗಳಂ ಶರಣ್ಟುಗು 
ವರಂ ಭಯದುಟ್ಟುದನಿಕ್ಕಿ ನಿಲುವರಂ ವಾರುನಂದಿಳಾತಳಕೆನಪ್ಪರನಾಂ 
ತಿಜಕಿಯಲೈ ಪೇಸಿ (ಎಇ. XX, ೧೨-೨೩ ; 1167) ; ಕಡುಕೆಯ್ದುಟ್ಟು ದನಿಕ್ಕಿ 
ಯುಂ ಸುಭಟನೈ (ಲೀಲಾವ. ೩-೮೭) ; ತಲೆವಜದುಟ್ಟುದಿಕ್ಕಿ ಸುರರೋಕ 
ಸುಖಂಗಳನುಣ್ಬಿವೆಂಬ ಬತ್ತಲೆಗರ ಮಾತುಗೇಳದಿರು (ಆದಿಪು. ೨-೯). 


ಉಡ್ಕು ೮೭೫ ಉಡುಳುವಾದ್ಯ 


ಉಟ್ಟುದು - ಧರಿಸಿಕೊಂಡದ್ದು ; ವಸ್ತ್ರ, ಸೀರೆ ಮುಂತಾದುವು: ' ಉಡ್ಕು (ನಾ). ೧.-ನಕ್ಷತ್ರ; ಚಿಕ್ಕೆ; ತಾರಗೆ: “ಸಂದುದು ತಾರಗೆಯ 
“ಪರಿಧಾನಂ ನಿವಸನ್ತಮಂತರೀಯಮುಂದಿಂತಿವುಟ್ಟುದರ್ಕೆ ಪೆಸರ್‌ ೫ :  ಆಿಲೆನಲಿಂದುಡುಸಂತತಿಗೆ ನಾಮಂ? (ಕವಿಕಂ. ೪೫) ; ಕಡಲ ತಡಿವಿಡಿ 
(ವಸ್ತುಕೋ. ೭೮-೨೦); ಉಟ್ಟು ದಂ ಕಳೆಯದಿರಿಂದು ಬೇನೆ i ದುಡುಗಡಣದೊಡೆಯನೊಡಲೊಡಕು ನಡನಡುಗಿ ಬಡಕರಿಸಿ ಮಿಡು 
ತಳರ್ದಪ್ಪುದು (ಕಾವ್ಯ ಸಾ. ೯೯೪ ಶೂದ್ರಕ) ; ಉಟ್ಟುದುವರಂ ಕೆಯ್ದಂದು | ಮಿಡುಕಲು (ಹಚಕಾ. ೧-೨); ಪೊಸಗಂಧರ್ವ ಕಿನ್ನರಿಯರುಡುಗಳನು 
ದುಶ್ಯಾಸನಂ ತನಗಂ ಮೆಲ್ಲನೆ ಮೃತ್ಯು ಸಾರೆ ತೆಗೆದಂ ಧಮ್ಮಿಲ್ಲಮಂ| 5. ಪೊಸಮುತ್ತೆಂದು ತಿವಿಯೆ ಕೈನೀಡುಪರ್‌ (ರುಕ್ಮಾಂಗ. ೨-೬). ೨. ನೀರು. 
ಣು | ಇತಿ ೬ 
ಕೃಷ್ಣೆಯಾ (ಪಂಪಭಾ. ೭-೫); ಉಟ್ಟುದು ಚಳಿ ತೊಟ್ಟುದು ಚಳಿ | | [ಸಂ.1 
1 
ಮೆಟ್ಟಿತು ಚಳಿ ಮುಟ್ಟತೆಲ್ಲ ಚಳಿ ಪೊಸ ಚಳಿಯೊಳ್‌ (ಗರಿಕ.೯-೮೨).| : ಉಡುಳೆ (ನಾ). ಕುಂದುವಿಕೆ; ಕ್ಷಯವಾಗುವಿಕೆ ; ಪಿಂಗದೆ ಬೆಳಗುವ 


ಉಡಕಲ್‌, ಉಡಕಲಿ - ಉಡುವುದನ್ನು ಕಲಿತು ಕೋ: ಉಡೆ| ' ಗುಣಮದು ಪಿಂಗಲೊಡಂ ಜ್ಯೋತಿರಂಗ ಭೂಜಂಗಳ ತೇಜಂಗಳ್‌ ಮಸು 
ಬಾಳಕಿಯರ ಪಜಕಿಕೈದುಡುಕಿಂದಂ ಪಜಂದ ಮುಂಜಿ ಬಾಕುಳೆಯರ ; | ಉ್ನುವು ದಾನಗುಣಂಗಳ್‌ ಕಡೆ ತೇಜದುಡುಕಮೇಂ ಪಿರಿದಾಯ್ತೇ (ಆದಿಪು. 
ಭಾಯ್ಯಡಿವಡೆದ ಸೆಳೆದು ಬದ್ಡೆಯರುಡಿಸಿದೊಡುಡಕಲ್ತ ಕೊನರನಭಿನವ |10, ೬-೫೧); ಭಾವದೊಳ್‌ ಕಪ್ರತ್ಮಯಮುಂಟು -ಉಡುಕಂ, ನಡುಕಂ 


ಮದನಂ (ಅನಂಪು. ೧-೫೮) ; ಉಡಿಗೆಯನುಡಕಲಿತನು ರತ್ನಖಚಿತದ| ; ಎಂಬಂತೆ (ಶಮದ. ೨೧೨ ಪ್ರಯೋ). [ಉಡುಗು, + ಕ್ಕ) 
ತೊಡಿಗೆಯ ತೊಡಲೊಡಂಬಟ್ಟಿ (ಮೋಹತ. ೧೭-೭೭). ಉಡಕೊಡಿಸು - | ಉಡುಕ್ಕ (ನಾ). ಒ ಬ್ಬಾತನ ಹೆಸರು: ಎಡನಲಗೆಆಕೆಯ ಮೊದ 
ಉಟ್ಟುಕೊಳ್ಳುವುದಕ್ಕೆ ಕೊಡಿಸು; ಉಡುಗೊರೆ ಕೊಡಿಸು: ಎನ್ನ ಲೇರಿಯ ತೋಟಮುಂ ಯಾಣ ಸಲಗೆಗದ್ದೆಯುಂ ಉಡುಕರ ಮನೆಯ 
ಭಂಡಾರಕ್ಕೆ ಬರೆಯಿಸುವೆನೀತನಂ ಉನ್ನತಜ್ಞಾನಯುತಗಣಕವಿಖ್ಯಾತನಂ ಮುಂದಣ ಕೆಜಕಿಯ ಕೆಳಗಣ ಬೆದ್ದಲೆ ಕೊಳಗ ೧೦ ನಗರ ಜಿನಾಲಯದ 
ಎಂದು ಉಡಕೊಡಿಸಿ ಜೀವಿತವನಾಗಳೆ ಮಾಡಿ (ಬಸರ. ೫-೧೦೩). ಉಡ 13 ಬಡಗಣ ಕೇತಿಸೆಟ್ಟಯ ಕೇರಿ (ಎಕ. 11, ೩೩೫-೫೪ ; 1195). (1?) 
ಕೊಡು ಎ ಉಟ್ಟುಕೊಳ್ಳಲು ವಸ್ತ್ರವನ್ನು ನೀಡು: ಉಣಲಿಕ್ಕುಗು | ಉಡುಕರ (ನಾ). ನಕ್ಷತ್ರದ ಕಿರಣ: ಪುಸಿಯ ನೀಂ ಪುಸಿಗೈದು ದಿಟವ 
ಮುಡಕೊಡುಗುಂ ಗುಣಮುಳ್ಳ ವಿನೇಯನಿಕರಂ (ಸಮಪ. ೪-೬೦) ; ತನ್ನ ಕಾಣ್ಪವೊಲೆಸಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನುವೊಡೆ ಒಸೆದೇತಕ 
ಮಹಮನೆಗೆ ತಂದಾನೆಯಿಂದಿಳಿಪಿ ಗದ್ದುಗೆಯನಿತ್ತು ಮೈತೀವಲುಡ ವನೀಯನೆಮುಗೊಂದು ನಿಜಕುರು ಹ ನಿಶೆಯೊಳುಡುಕರದವೊಲು? 


| 
I 
| 
| 
/ 


ಕೊಟ್ಟು ಮನಂ ತೀವಲಾರಾಧಿಸುತ್ತವರಂ ಕಳುಪಿ (ಬಸರ. ೧೦-೮೫) ; (ಮಂಕುಕ. ೩೯). [ಉಡ್ಮು + ಕರ್ಕ) 
ಮಾತನೆ ಉಣಕೊಟ್ಟು ಮಾತನೆ ಉಡಕೊಟ್ಟು ಮಾತಿನ ಮುತ್ತ ತೊಡ 20 ಉಡುಕಿಸು (ಕ್ರಿ). ೧. ನೇರಮಾಡು; ನೆಟ್ಟಗೆ ಮಾಡು (9). 
ಕೊಟ್ಟು ಬೆಳಗೆ ಹೋದಾತನೇ ಜಾಣ (ಸರ್ವಜ್ಞ. ೧೯೩೦). ಉಡಲಿಕ್ಳು- ೨. ಒತ್ತು; ಅದುಮು ; ಬಿಗಿ (ಕಿ). ೩. ಹಿಡಿತದಲ್ಲಿಡು; ಹತೋ 


ಉಡಕೊಡು : ತಅತಟ ತೊಳಗುವ ಕಳಧೌತ ಕಳಶಂಗಳೊಳ್‌ ತೆಕ್ಕನೆ | ಟಿಯಲ್ಲಿಡು 8). ೪. ಕೋಟಿಲೆಗೊಳಿಸು ; ಹಿಂಸಿಸು ; ಕಾಡು (ಕ); 

ತೀವಿ ತಂದ ವಾರವನಿತಾಜನಕ್ಕಂ ಸಾಮಂತ ಚಕ್ರಕ್ಕ ಮುಡಲಿಕ್ಕಿ ( ಪಂಪಭಾ. !  “ತೊಡಗಿಸು; ಸಿಗಿಸು; ಸೇರಿಸು” (ಜಾನಕೋ. ೨೦). 

೧೪-೧೭ ವ). ಉಡಹಡೆ - ಉಟ್ಟುಕೊಳ್ಳುವುದಕ್ಕಾಗಿ ಹೊಂದು: | : [ಉಡುಕ್ಕು + -ಇಸ್ಕು] 

ಕುಲಜಾತಿಗೆಟ್ಟು ಕೂಳುಣಲುಡಹಡೆಯದೆ ಹೊಲೆಗೆಟ್ಟು (ಪ್ರಭಂಜ. ೩-೨). 25 ಉಡುಕು, (ಕ್ರಿ). “ಕಚ್ಚು ” (ತ್ರಿಪುವಿ. ಕೋಶ): ಕದಳೀದಳಮಂ ಕಡು 

(ದೇ. ॥ ಶಮಿ. ಮಲ. ಉಡು; ಕೊಡ. ಉಡಿ] | ವೇಗದಿ ಕೊಯ್ಯಲೈಂದು ನೀಡಿದಾ ಕರತಳಮಂ ಮದಮುಖದಹಿ ಪಿಡಿ 

ಉಡ್ಕು, ಉತ (ನಾ). ಹಲ್ಲಿಯ ಜಾತಿಗೆ ಸೇರಿದ ಒಂದು ಜೊಡ್ಡ| | ದುಡು[ಪಾಠಾಂ. ದಿಡಿ]ಕಲ್‌ ಮ ದ ನಾರಿಯ ಭಕ್ತ ನಣುಗನಿಳೆಯೊಳ್‌ 

ಪ್ರಾಣಿ; ಗೋಧ: “ಉಡು - ವಸ್ತ್ರಪ್ರನೇಷ್ಟನೇ, ಮೃಗಭೇದೇ ಚ” | ಕೆಡೆದಂ (ತ್ರಿಪುನಿ. ೮-೫೮). 

(ಶಮಧಾ) ; “ಗೋಧಾ ಮುಸಲಿಕಾಖ್ಯಮೆನಲುಡುವೆಸಿಕ್ಕು > (ಮಂಗರಾ. | (ದೇ. ॥ ತಮಿ. ಮುಡುಕ್ಕು - ರಭಸದಿಂದ ಕಚ್ಚು] 

೪೮-೧೧) ; ಕುದುರೆ ನಾಯೊಟ್ಟಿ ಯುಮುಡುವುಂ ಪಾವುಮಿಲಿಯುಂ ಬೆರ್ಕು | 30| ಉಡುಕ್ಕು (ನಾ). ಆಧಿಕ್ಯ; ಹೆಚ್ಚಳ (?): ಎನ್ನ ಚತುರಂಗಬಲಮನಿ 


ಮೊಂತಿಯುಂ ಕಪ್ಪೆಯುಂ ನುಂದುರಿಯುಂ ಮೊದಲಾಗೊಡೆಯ ಸ್ಥಲಚೆರಂ ದನ್ನರರಾರಾಂಪನ್ನರೆಂಬ ನಿಮ್ಮರಸನ ಗರ್ಪೊನ್ನತಿಯುಡುಕುಮನಿನಿ 
ಗಳುಂ (ವಡ್ಡಾರಾ. ೯೭-೫) ; ಉಡುವಿನ ನಾಲಗೆಯಂತಿರೆ ದೃಢವ್ರತಗೊಂ ಸಾನುನ್ನೋಡಿಂ ಧರ್ಮಯುದ್ಧ ಮಕ್ಕೆವು ಬಟ್‌ ಯಂ (ಆದಿಪು. ೧೪-೧೦೩). 
ದಲ್ಲದೆರಡು ನಾಲಗೆಯೊಳವೇ (ಧರ್ಮಾಮೃ. ೩-೨೭೧ ; ಉಡುವಿನ[ಪಾಠಾಂ [?1 


ಉಡುಹಿನ] ನಾಲಗೆಯಂತೆ ಎರಡಾದರೆ ಕೂಡಲ ಸಂಗಯ್ಯ ಮೆಚ್ಚುವನೆ] | ಉಡುಕ್ಕು (ನಾ). ಡಮರುವಿನಾಕಾರದ ಒಂದು ಬಗೆಯ ಚರ್ಮ 
(ಬಸವ. ೧೦೨) ; ತುಂಬಿದ ಮನೆಗೆ ಉಡು ಸೇರಿದ ಹಾಗೆ (ಗಾದೆ). ,35 ವಾದ್ಯ: ಹಸ್ತಿ ವಾವುಜ ವೀಣೆ ಮದ್ದಳೆ ರಾವಣಹಸ್ತ ಕಿನ್ನರಿ ಜಂತ್ರವುಡುಳು 
ಉಡ: “ನೋಡು ಪುಟ್ಟಾ, ನಾನು ಬಂದೆ ; ಅಷ್ಟರಲ್ಲೇ ಒಂದು ಉಡ ದುಸ್ತರ ಸ್ವರಮಂಡಲ ಮುಖ್ಯ ಸಕಲ ವಿದ್ಯಾಸ್ತ್ರೀಯರಿರ್ದರಿಕ್ಕೆ ಲದಿ 
ನುಗ್ಗಿಬಿಡ್ತು ಈ ದೊಗರಿಗೆ...? (ಮಗಮಾಂ. ೩೭). | (ಮೋಹತ. ೧೮-೪೬) ; ಕಡುಜಾಣೆ ರತಿಯ ನರ್ತಿಸಿ ಲಾಗತಿವಟ್ಟಗುಡುವ 

ಉಡದಹಿಡಿತ, ಉಡುವಹಿಡಿತ - ಉಸು ಹಿಡಿಯುವ ಹಿಡಿತ; | ಕಾಮನ ಕೆಯ್ಯ ಹೊನ್ನ ಉಡುಕಿನ ಮಧ್ಯಕಿಂದತಿಶಯಮಹ ಸಣ್ಣ ನಡು 
ಭದ್ರವಾದ ಹಿಡಿತ: ಷಣ್ಮುಖನೂ ಅಆಸಪ್ಟಿಪ್ಟರವನಲ್ಲ ತುಂಬಾ ಹಟಮಾರಿ ; 


ವಿರಾಜಿಸುತಿರ್ದುದವಳ (ಮೋಹತ. ೨೩-೧೮) ; ಧಡಧಡಿಸಿ ಬಹ ಶಂಗ 
ಉಡದ ಹಿಡಿತ ಅವನದು (ಭೂಮಿತಾ. ೪೨) ; ಅಮಮ ಈತನ ಛಲವೊ |40 ಗಳ ಕೋಳಾಹಳಗಳುಡುಕು ತಂಬಟ [ಪಾಠಾಂ. ಕೋಳಾಹಳದಿ ಗುಡುಗು 


ಉಡುವ ಹಿಡಿತವೊ! ನೋಡ,ಮರಗುದುರೆಯಲಿ ಮರವ ಮರೆತು ಮಕ್ಕಳು | ತಿಹ ಭಟ) ದುಂದುಭೀರವದಲೆಣ್ಣೆಸೆಗಳೊಡನೆ ಶಬ್ದಬ್ರಹ್ಮ ಮಯವನಾಗಿ 
ಕುದುರೆಯಾಡುವೊಲು ಕೆಲಸವಲ್ಲದೆ ನುಡಿಯನರಿಯಂ (ಹೆಬ್ಬೆರ. ೭-೨). ಕಂಗೊಳಿಸಿತು ಗ್ಗ ಡಿಸಲೆಂತಪ್ಪು ದೊ (ವೆಂಕಾರಾ. ೧-೨೦-೨೨). 
[ಜೀ. ॥ ತಮಿ. ಮಲ, ಉಡುಮ್ಬು ; ತುಳು. ಉಡು, ಒಡು, ಒಡ್ಡು; "ಹುಡುಕ್ಕ' ಪರಾ. [ಆ ಸಂ. ಹುಡುಕ್ಕ] 
ಕೊಡ. ಉಡುಂಬಿ; ಕೊ:ಲಾ. ಉಡುಗೈ ; ತೆಲು. ಉಡು) ಉಡುಕುವಾದ್ಯ (ನಾ). ಇ ಉಡುಕ್ಕು : (ಸಾಧಾರಣ ಬಿರುದುಗಳು)- 
ಉಡ್ಕು (ನಾ). ಶಿರೀಷ ಪುಷ್ಪ. "ಉತುಮೊಗ' ಪರಾ. 45 ಉಡುಕುವಾದ್ಮ, ಭೃಂಗಿ ನರ್ತನ, ದುಂದುಭಿ, ಭೇರಿ (ಗುರುದ. ೧೧). 


(ದೇ. ॥ ತಮಿ, ಉಡು) | [ಉಡುಕ್ಕು * ವಾದ್ಯ] 


ಉಡುಕುಳಿ 


ಉಡುಕುಳಿ (ನಾ). ೧. ಉಡಿಯುವುದೇ ಎಂದರೆ ಭಂಗಿಸುವುದೇ! 
ಶೀಲವಾಗಿರುವನನು; ನಾಶಮಾಡುವವನು. ೨. ನೀಚ; ಹೀನ; 
ಕುವ್ರ: ಉಡುಕುಳಿಗಳಂ ದಿಟಂ ಗಡ ದೈವವೆಂದಿರ್ದು (ವೀರರ. ೧೮೬) ; | 
ಹರಿಗಿರಿ ಸುರಪತಿ ಗಿರಪತಿ ಮೊದಲಾದುಡುಕುಳಿದೇವರನವನೀಶರು ಮೊದ 
ಲೆನಿಸಿದ ಭವಿಗಳನು (ವೀರೇಚ.. ೧೧೯); ಕೊಂಡೆಯ ಮಂಚ ಹರಿಭಟ್ಟಿ 
ಕೊಳಗಾದ ಉತುಳುಳಿ[ಪಾಠಾಂ. ಕದುಳಳಿ, ಉಡುಕುಡಿ] ಗಳಾದ್ಯರೊಳ 
ಗಾದರಿರಲು (ಸಿಂಗಿರಾ. ೧೪-೩). 


[< ಉಡಿ + -ಕುಳ್ಳಿ] | 
ಉಡುಕ್ಕೆ, ಉಡಿಕೆ, (ನಾ). ವಿಧವೆಯರು ಮಾಡಿಕೊಳ್ಳುವ ಪುನ 

ರ್ವಿವಾಹ; ಕೂಡಿಕೆ; ಕೂಡುವಳಿ: ಉಡುಕೆಯ ಕುರಿತು ನಾಲಿಗೆ 
ಯನ್ನೇ ಎತ್ತಿಸಕೊಡುವುದಿಲ್ಲ (ಗಂಗಾಗೌ. ೬೪). ಉಡಿಕೆ, : ಮೊದಲು 
ಇಲ್ಲಿ ಶಿಕ್ಷಕಿಯಾಗಿ ಇದ್ದವಳು... ಗೌಡರೆ ಮಗನೊಂದಿಗೆ ಉಡಿಕೆಮಾಡಿ 
ಕೊಂಡದ್ದು ಖಾವಂದರಿಗೆ ಗೊತ್ತಿದ್ದ ವಿಷಯ (ಜನಜೀ. ೫೯); ಹಿಂದೆ 
ವಿಧನೆಯೊಬ್ಬಳನ್ನು ಉಡಿಕೆ ಮಾಡಿಕೊಂಡಿದ್ದರಂತೆ (ಚಿಳುಮ. ೨೭); 
ಉಡಿಕೆ ಗಂಡನಲ್ಲ, ಗುಳ್ಳವ್ವ ದೇವರಲ್ಲ (ಗಾದೆ). "ಉಡಿಕೆಗಂಡ', 
"ಉಡಿಕೆಹೆಂಡತಿ? ಪರಾ. 

ಉಡಿಕೆಮಾಡು - ಕೂಡುವಳಿಯಿಂದ ಮದುವೆಯಾಗು; ವಿಧವೆ 
ಯನ್ನು ಹೆಂಡತಿಯನ್ನಾಗಿ ವರಿಸು (ಕ). ಉಡಿಕೆಯವಳು - ಉಡಿಕೆ 
ಮಾಡಿಕೊಂಡವಳು ;, ಕೂಡುವಳಿಯಾದವಳು (ಕಿ). 

[< ಉಡು, + -ಕ್ಕೆ) 

ಉಡುಕ್ಕೆ "ಉಡುಗೆ' ನೋ. 
ಉಡುಗಣ (ನಾ). ನಕ್ಷತ್ರಗಳ ಸಮೂಹ; ತಾರಗೆಗಳ ಗುಂಪು: 
ನೀನು ಉಡುಗಣದ ಮಧ್ಯದಲ್ಲಿ ಮೆರೆಯುವ ಚಂದ್ರಮಂಡಲದಂತೆ ವಿರಾ 
ಜಿಸುವಿ (ತೊಳೆಮು. ೨೬೨). 

ಉಡುಗಣದೊಡೆಯ - ಚಂದ್ರ : ಉಡುಗಣದೊಡೆಯನ ನಗೆ ಇದ 
ಹೋಲ್ವುದೆ? ಈ ಬಗೆ ಚಪಲತೆ ಆದಕೆಲ್ಲಿ? ಮೋಡದ ಮಿಂಚನು 
ಹೋಲುವುದೆನಲೆ? (ಮಾಂದಳಿ. ೧೬). [ಉಡ್ಕು + ಗಣ] 


ಉಡುಗರೆ "ಉಡುಗೊಆಕ? ನೋ. 

ಉಡುಗಜಕೆ "ಉಡುಗೊಆ್‌ೌ' ನೋ. 

ಉಡುಗ್ಗಿಗೆ]ಗಳ್ಳ (ನಾ). ಉಡುಗೆಗಳನ್ನು ಕದಿಯುವವನು; ಬಟ್ಟಿ 
ಬರೆಗಳನ್ನು ಕದಿಯುವವನು ; ಶ್ರೀಕೃಷ್ಣ : ಮಡುವಿನೊಳಗೆ ಇದ್ದ 
ಮಡದೇರ ... ಮಾನವಕೊಂಡ ಉಡುಗಿ£ಗೆ3] ಗಳ್ಳನೆ ಕಂಡ ಎಡೆಯೆಂಜ 
ಲುಂಡವನೆ (ಮೋಕ್ಷದೀ. ೬೧-೩). [ಉಡುಗೆ + ಕಳ್ಳ) 

ಉಡುಗಿಸು, (ಕ್ರಿ). ತಗ್ಗಿಸು; ಕಡಮೆಮಾಡು; ಅಡಗಿಸು: ಸೀಮಾವಿ 
ವಾದದಿಂ ತದ್ಭೂಮಿಜರೋರೊರ್ವರಂ ಪಳಂಚಲೆವೆಡೆಯೊಳ ಸೀಮೆಗಳ 
ತೊಡರನುಡುಗಿಸಿ ಸೀಮಂಕರನೆಂಬುದೊಂದು ಪೆಸರಂ ಪಡೆದಂ (ಆದಿಪು. 
೬-೫೭); ಕೃತಕಜಿನರೂಪನುಡುಗಿಸಿ .*3ಪೂರ್ವಸ್ವರೂಪಮಂ 
ಕೈಕೊಂಡು (ಧರ್ಮಾಮೃ. ೫-೨೪೮) ; ಕರುಣಾಕರಾ ನಿರೋಧಮನುಡು 
ಗಿಸಲೆ [ನಾಕಾಂ. ನುಡಿಗೆಲೆ] ಶಿವನೆ ಎಂದು ಸೌಂದೆರನಲ್ಲಿ ಶಿವದಿಡು 
ತ್ತಿರೆ ಕರೆಂ (ನಂಬಿರ ೧೫-೨೪) ; ತಡೆದೆನಶ್ವತ್ಥಾಮ ಭೀಮನ ಕಡುಹನಾ 
ಸಹದೇವ ನಕುಲರನಡಗಿಸಿದನುಡುಗಿಸಿದನಾಟೋಪವನು ಪವನಜನ 
(ಕುವ್ಯಾಶ. ೩-೧೩); ಒರಸಿ ತಮಮನುಡುಗಿಸಿ ಖಳರಂ (ಅಪ್ರತಿ. 
೬೮-೧೭). [ಉಡುಗ * -ಇಸ್ಕು] 

ಉಡುಗಿಸ್ಕು (ಕ್ರಿ). ಗುಡಿಸುವಂತೆ ಮಾಡು: ಬೀದಿಯೊಳಾದ ಕಸವು 
ಮೊದಲಾದಮೇಧ್ಯಮೆಲ್ಲಮನುಡುಗಿಸಿ ಕಳೆಯಿಸಿದಿಂಬಟ್‌ ಯಂ (ಜೀವಸಂ. 


೧೩೩-೨೯ ವ). [ಉಡುಗ್ಯು + -ಇಸ್ಕು] 


—————— LL 


೮೭೬ 


51 


10 


25 
35 


45 


ಉಡುಗ್ಳು 


ಉಡುಗ್ನು (ಕ್ರಿ). ೧. ಸಂಕೋಚಹೊಂದು; ಕಡಮೆಯಾಗು; 


ಕುಗ್ಗು; ತಗ್ಗು: “ಉಡುನು- ಸಂಕೋಚನೇ ” (ಶಮಧಾ) ; ತುಡು 
ಪಾಶುಪತಮನೆನೆ ನರನೆಡೆಮಡಗದೆ ತುಡೆ ದಿಶಾಳಿ ನಡುಗಿದುದು ಸುರು 
ಳ್ಹುಡುಗಿದುದು ವಿಯತ್ತಳಂ (ಪಂ ಪ ಭಾ. ೧೧-೧೫೨); ಏಗೆಟ್ಟತ್ತೆನ್ನದೆ 
ಮನಮೋಗಡಿಸದೆ ತೀರದಾಆಕಿಸೆಂದುಡುಗದೆ ನಿರ್ವೇಗಂ ಚಿತ್ತದೊಳಣ 
ಮಿನಿಸಾಗದೆ 290 ಮಾಟ್ಟು ದನ್ನ ದಾನಮನಜನಿಂ (ಧರ್ಮಾಮೃ. ೪-೫೯) ; 
ಇರ್ಪ ಭಕ್ತನ ಕೋಪದತ್ಕುಗ್ರಮಂ ಕಂಡು ಕೂರ್ಪುಡುಗಲಿಂದುಧರ 
ನಾಜ್ಞೆಯಂ ಕೈಕೊಂಡು (ತಿರುರ. ದೇ. ೨೩-೧೬); ಮನನೊಂದುಮತಿ 
ಯುಡುಗಿ ಧೃತಿಗೆಟ್ಟು ಮರವಟ್ಟು (ಹಚಕಾ. ೧೧-೨). ೨. ಒಳಹೊಗು ; 
ಒಳಸೇರು; ಅಡಗು: ನಾಳೆ ದಿನೇಶನಸ್ತದತ್ತುಡುಗದ ಮುನ್ನ 
ಸೈಂಧವನರ್ಗುವಿಸೆ ಕೊಲ್ಲದೊಡೇನೊ ಗಾಂಡಿವಂಬಿಡಿದೆನೆ (ಪಂ ಪ ಭಾ. 
೧೧-೧೨೨) ; ನಾ ಗೋಪತಿನಾಥವಿಶ್ವೇಶ್ವರ ಲಿಂಗದಲ್ಲಿಯೆ ಉಡುಗುವೆನು 
(ತುಅುಗಾ. ೧೦-೪೫); ೩. ಸ್ತಬ್ಧವಾಗು ; ನಿಂತುಹೋಗು : ಕಡೆಪ 
ಮುಡುಗಿದಂಬುಧಿಯೆಂಬಂದದಿನಡವಿ ಮೂಗುವ ಟ್ರ ರ್ದುದು ಬೇಟಿ 
ಯೊಳಾದ ಕಳಕಳಂ ಪಿಂಗುವಿನಂ (ಕಾದಂಪೂ. ೧೬೨). ೪, ಬಿಡು; 
ತ್ಯಜಿಸು: ಬಿಡದಟಲ್ವ ಬಂಧುಜನದೊಲ್ಕುಡಿಯದ ಕಣ್ಣೀರ ಪೂರಮಾ 
ಪ್ರೇತಮನೋಗಡಿಸದೆ ಸುಡುವುದು ಗಡಪವಿಂನ್ನುಡುಗುವುದೀಶೋಕಮಂ 
ಸರೋಜದಳಾಕ್ಷೀ (ಸಂಪಭಾ. ೨-೨೮) , ಚೋಳಂ ಮದಮನುಡುಗಿದಂ 
ಗೌಳನಳ್ಳಾಡಿದಂ ಬರ್ಬ್ಬರರಾಜಂ ಗರ್ಬ್ಬಮಂ ತಾನುಳಿದನಗಿದನಂಧ್ರಂ 
(ಸೌಇಇ. 126-1, ೧೧೮-೧೮ ; 1057); ತಡೆಯದೆ ವಿದ್ಯಗಳಿಂದಾಗಡೆ 
ತಗುಣೆಯ ನಿಜಂಪೆಯಂ ನೊಣಂಗಳನೊಪ್ಪಂಬಡೆದಿರ್ದ ಪಸಿಯ ಪುಲ್ಗಳ 
ನುಡುಗದೆ ತಾಂ ಪಡೆದು ಪಲವುಮಂ ತರ ಕ್ಷಣದೊಳ್‌ (ಧರ್ಮಾಮೃ. 
೫-೧೭೩). ೫, ಹಿಂದಕ್ಕೆ ತೆಗೆದುಕೊ; ಉಪಸಂಹಾರಮಾಡು : 
ತತ್ಯಮಳಕಾನನ ಕಂಟಕಲಗ್ನ ಪಾದನಾದವೊಲುಡುಗುತ್ತುಮಾತ್ಮಕರಮಂ 
ರವಿ ಪೊರ್ದಿದನಸ್ತಶೈಲಮಂ (ಸಂಪಭಾ. ೪-೪೬) ; ಉಡುಗಿಂ ಪಾದಮ 
ನಿಂದಯೋಧ್ಯ ನಿಮಗಿಂತೀ ಕ್ಷುದ್ರನೊಳ್‌ ರೌದ್ರಮೇಂ(ನೀಮಿಪು. ೫-೨೪); 
ಎಲೆ ಮುಕುಂದಾ ಉಡುಗುಡುಗು ವೈಷ್ಮವಾಸ್ತ್ರಮಂ ಎನೆ ಭುವನ 
ವ್ಯಾಪಾರನಾ ಮಹಾಸ್ತ್ರ ಮನುಪ ಸಂಹರಿಸಿ (ಜಗನಿ. ೮-೫೩ ವ). 
೬. ಮಡಿಸು; ಮುದುರು ; ಕುಗ್ಲಿಸು; ತಗ್ಗಿಸು: ಕೈಯುಂ ಕಾಲ್ಗಳು 
ಮನುಡುಗದೆ ನೀಡದೆ ಬಾಟ್ವನ್ನೆಗಂ ಪಟ್ಟರ್ದು ಪಂಚನಮಸ್ಕಾರಮಂ 
ಮನದಳೋದುತ್ತಿರಿಮೆಂದು ಕಲ್ಪಿಸಿ (ವಡ್ಡಾರಾ. ೮೩-೧) ; ಪಡೆಯ ಪೊಣಕಿ 
ಗಗಿದು ಶೇಷಂ ಪೆಡೆಗಳನುಡುಗುವುದುಂ (ಪಂಪಭಾ. 
ಸಿಂಗಂ ಮುನ್ನಿನಿರ್ಪಂದಮಲ್ಲದೆ ಶಿಲಾತಳದ ಮೇಲೆ ಕಾಲುಮಂ ಬಾಲ 
ಮುಮನುಡುಗಿಯಡಂಗಿಸಿ (ಪಂಚ ತಂ. ೧೬೬-೧೧); ಮೌನದಿಂ 
ಮೈಯುಡುಗಿ ನೊಂದೆಳೆತಟಕೆ ಬಿದ್ದ ವಾನರಶ್ರೇಷ್ಮರಂ ತಂದಿತ್ತು ಚರಣ 
ದೊಳ್‌ ಸೂನುಗಳ್‌ ಪೊಡಮಡಲೈ (ಜೈನಿಭಾ. ೨೧-೪೧). 

ಉಡುಗುಡುಗು (ದ್ವಿರುಕ್ತಿ) - ತಡೆ ತಡೆ: ಆಕರ್ಣಾಂತಂ ತೆಗೆ 
ನೆಆ್‌ದಾ ಕರ್ಣನಿಸಲೈ ಬಗೆದೊಡುಡುಗುಡುಗಿಸಲೀ ಭೀಕರ ಬಾಣಮನಾದ 
ವಿವೇಕದಿನುರದೆಡೆಗೆ ತುಡದೆ ತಲೆಗೆಯೆ ತುಡುವಾ (ಸಂಸಭಾ. ೧೨-೧೯೪). 
ಉಡುಗಿಹೋಗು - ನಾಶವಾಗು; ಕ್ಷಯಿಸು: ಆ ಗರ್ಜನೆ ಕೇಳಿಯೇ 
ವೆಂಕಟರಮಣನ ಅರ್ಧ ಜಂಘಾಬಲ ಉಡುಗಿಹೋಯಿತು (ಮೂರುದಾ. 
೧೭೭) ; ಮಾಸ್ತರರ ಇದ್ದ ಬಿದ್ದ ಧೈರ್ಯವೂ ಉಡುಗಿಹೊ ಯಿತು 
(ಮೂರುದಾ. ೭೫); ಅವನ ಸತ್ತ್ವವು ಉಡುಗಿಹೋಗುತ್ತದೆ(ಕಾವ್ಯಸ.೧೧). 

[ದೇ. ಕ ಶಮಿ. ಒಡುಜ್ಗು; ಮಲ. ಒಡುಣ್ಣು, ಒಡುಕ್ಕ, ಒಡುಕ್ಕಂ- 
ಕೊನೆಗೊ ಳ್ಳು, ಸಾಯಿ; ತೆಲು. ಉಡುಕ್ಕು ಉಡುಗ, ಉಡುವು; 
ಕೋಲಾ. ಒಡಂಗ್‌] 


೧೦-೭೦); ಆ 


ಉಡುಗು 


ಉಡುಗ್ಗು (ಕ್ರಿ). ೧. (ಕಸವನ್ನು) ಗುಡಿಸು; ಬಳಿ: ತಮ್ಮ ಪತ್ರದ 
ಚೂರ್ಣಮೆಲ್ಲಮುಮನುಡುಗುತುಂ (ನಂಬಿರ. ೩-೯೦) ; ಕಸವನುಡುಗು 
ವಾಗ . . . ಉಡುಗಿ ತಿಪ್ಪೆಗೆ ಬಿಸುಟು (ಭೈರಸೂ. ೩೪೪) ; ವನಮಾಲಾ 
ಎಲ್ಲವನ್ನು ಉಡುಗಿ ಕಸವನ್ನು ಒಂದು ಮೂಲೆಯಲ್ಲಿ ಒಟ್ಟದಳು. 
(ಜಯಂತ. ೧೬೫). ೨, (ಕಾಳು ಕಡ್ಡಿಗಳನ್ನು) ಒಂದೆದೆ ಕೂಡಿಸು; 
ರಾಶಿಹಾಕು: ತೋ ಫಳಪಾಕಾಂತಂಗಳಪ್ರೌಷಧಿಗಳಂ ಸ್ತಂಬ 


ಕರ್ಯಾದಿ ನಾನಾವಿಧ ಧಾನ್ಮಂಗಳಂ ಪದನಜಾದುಡುಗುವ ಕಣಂ ಮಾಡು | 
ಎ» ತೆಜನುಮನಣಿಯೆ | 


ವೊಕ್ಕುವಡಕುವ ಬಯ್ತಿಡುವಕ್ಕಿ ಮಾಡುವ ಕ 

ಪೇಟ್ದಿ (ಅದಿಪು. ೬-೭೭ ವ) ; ಕೊಡನ ತುಂಬಿದ ಹಾಲ ಕೆಡಹಿ ಉಡುಗ 
ಲೆನ್ನಳವೆ (ಬಸವ. ೨೯೭). 

ಉಡುಗುಸಾರಣೆ - ಗುಡಿಸುವುದು ಮತ್ತು ಸಾರಿಸುವುದು: 
ಕಸ - ಮುಸುರೆ, ಉಡುಗುಸಾರಣೆ, ಪಾತ್ರೆ ತೊಳೆಯುವುದು - ಇಂತಹ 
ಮನೆಗೆಲಸಗಳನ್ನೆಲ್ಲ ಮಾಡಿ... ಬಂದಳು (ಶೇಪ್ರಕ್ನೆ. ೨೪೪). 
(ದೇ. ॥ ತುಳು. ಅಡಿಪು; ಕೊಡ. ಒಡಿಕ*, ಒಡಿಕಿ; ತೆಲು, 

ಊಡುಚು, ಊರುಚು; ಗೊಂಡಿ. ಊರ್ಪಾನಾ] 

ಉಡುಗ್ಕು (ನಾ). (ಕಸ) ಗುಡಿಸುವಿಕೆ ; ಬಳಿಯುವಿಕೆ. 

[ಆ ಉಡುಗ್ಯು) 

ಉಡುಗ್ಕು (ನಾ). ಒಂದು ಗಿಡದ ಹೆಸರು: *ಮುಸಲಿಕ - ಉಡುಗು, 
ಕಾಡಸಾವೆ ? (ಓಷಧಿ. ೧೨೬). (2) 

ಉಡುಗುಣಿ (ನಾ). (ಉಕ). ಹೆಣ್ಣು ಮಕ್ಕಳ ಒಂದು ಆಭರಣ ; 
ಒಡ್ಯಾಣ: ರನ್ನದುಡುಗುಣಿ ಚಿನ್ನದ ಕೊಂಡಿ ಹೊನ್ನಿನ ಡಾಬಾ ಇಟ್ಟಿದಳ 
(ಮಲ್ಲಿಗೆ. ೭೬) ; ಜಾಡಿ ಜಮಖಾನ್ಮ್ಕೊತ್ತಿ ಕಂಬಳಿಯ ಕರಿಯೊತ್ತಿ ಉಂಗು 
ರುಡುಗೂ£ಗು]ಣಿ ಖಡೆಯೊತ್ತಿ ಸತಿಯಳ ಮುರುವೊತ್ತಿ ನಿದ್ದಿ ಬಾರದ 
(ಗರತಿ. ೬೯). (ಉಡು? + ಗುಣಿ ?] 

ಉಡುಗೆ, ಉಡಿಕ್ಕೆ, ಉಡಿಗೈೆ, ಉಡುಕ್ಕೆ (ನಾ). ಉಟ್ಟುಕೊಳ್ಳುವ 
ಬಟ್ಟಿ; ಧರಿಸುವ ವಸ್ತ್ರ : “ಸಾಜಕಿಗೆ (ಜಾಲಾಗೆ) - ಉಡುಗೆ  (ಶಮದ. 
ಪರಿ. ೧) ; ಹಿಡಿದ ಜವನಿಕೆಯ ಮಜಕಿಯೊಳ್‌ ತೊಡವುಮನುಡುಗೆಯು 
ಮನಂಗದಿಂ ಪಿಂಗಿಸಿ ಮುಂ ಬಡಗಮೊಗದಿಂದೆ ಮೂಜಗದೊಡೆಯಂ 
ಕುಳ್ಳಿರ್ದನೆಸೆಯೆ ಸುಸ್ಥಾ ಸನದಿಂ (ವರ್ಧಪು. ೧೫-೭); ಕಿವಿಯಲಿಕ್ಕಿದ 
ಬಳಹದೋಲೆ ಹಳದಿಯ ಉಡುಗೆ ಸವೆಯದೂದುವ ಕೊಳಲು ಮೈಯ 
ತವರದ ತೊಡಿಗೆ ಎಸೆವುತಿರೆ ಬಂದು ಮಹಮನೆಯ ಗೋವಳನಲ್ಲಿ.., 
ಬಸವಂಗೆ ಬಿನ್ನೈಸಿದಂ (ಬಸ ರ. ೯-೧೦೧); ತೆಳುದೊಗಲ ನಿಡುಸೋಗೆ 
ಯುಡುಗೆಯನೆಳಗರುಳ . , . ಕೊಡಗೂಸು ಪೂತನಿನಿಕರವೊಪ್ಪಿದವು 
(ಕುವ್ಯಾಭೀ. ೫-೩೪). ಉಡಿಕ್ಕೆ : ಬಜ್ಜರ ಬಗ್ಗ ದೊವಲುಡಿಕೆಗೆ ರಂಜಿಸು 


ವೆಚ್ಚ ಕಜಿಗೊರಲ... ೆ್ತಿಸಕ ಜಕೊಳೆಮ್ಮು ವ (ಮಜೇಪ. ೧-೩) ; ಇವರ |35 


ಬಂಕ ಆಚಾರವಿಚಾರಗಳೆಲ್ಲ ಬಹುತರವಾಗಿ ಚಿತಪಾವನರಂತೆ 
(ಕಭಾಗೆ. ೭೯). ಉಡಿಗೆ, : 
ನಿಕ್ಕು” (ಮಂಗರಾ. ೧೦೧-೨೯) ; ನಡುವಿಂಗತಿಗಾಢದುಡಿಗೆ . 

ಯಿಸಿತ್ತು ಪಂಕಜಮುಖಿಯೊಳ೯ (ಗಿರಿಕ. ೩-೨೨); ಮ ಬ 


ಗಳನು ನೀಡೆಂದಡವನೀವಪರಿಯಾವುದೆಂದಳುಕ (ಹ ಚಕಾ. ೮-೪೯); |40 


ಅಕ್ಕರಂಗಳನೋದುವನುಕ್ರಮಂ ಕಡಲುಡಿಗೆ [ನಾಠಾಂ. ಕಡಲುಡೆ] ಯಾದ 
ಫೊಡವಿಯೊಳ್‌ ಪ್ರ 
ರತ್ನಖಚಿತದ ಗ ತೊಡಲೊಡಂಬಟ್ಟ (ಮೊ ಹತ. ೧೬-೭೭). 
ಉಡುಕ್ಕೆ : ಬಿಡುಮುತ್ತಿನ ಪೇಜಂಗಳಂ ತಡೆಯದೆ ಕರ್ಪುರದ ಪಿರಿಯ 
ಮಳವೆಗಳಂ ತಂದಿಡು ಮಾಣಿಕಭಂಡಾರದ ಪುಡಿಕೆಗಳಂ ಮಂಗಳಕ್ಕೆ | 
ತಕ್ಕುಡುಕೆಗಳಂ (ಸುಕುಮಾ, ೧೦-೯೧). 


೮೭೭. 


“ಮತ್ತಾವುಡಿಗೆ ಪರಿಧಾನನ Wop 


ಸಿದ್ಧಂ (ಶಮದ. ೪ ವೃತ್ತಿ); ಉಡಿಗೆಯನುಡ ಕಲಿತನು | 


ಉಡುಗೊಲ್‌ಯಾ 


ಉಡಿಗೆತೊಡಿಗೆ, ಉಡುಗೆತುಡುಗೆ - ಉಡುವ ಬಟ್ಟಿ ಮತ್ತು 
ತೊಡುವ ಆಭರಣ; ವಸ್ತ್ರಾಭರಣ : ಆಟಪಾಠಗಳಲ್ಲಿ, MAAN 
ಗೆಳಲ್ಲಿ ಈತನಿಗೂ ಇತರರಿಗೂ ಯಾವ ಭೇದಭಾವನೆ ಇರುತ್ತಿರಲಿಲ್ಲ 
(ಸಸ್ಯಕ. ೯೪); “ಪರದೇಶದ ಭಯವು ಭಾಷೆಯು ಉಡುಗೆತುಡುಗೆಗಳು 
5 ಆಚಾರಪದ್ಧತಿಗಳು ಮತವು ನಾಣಿಯಕಗಳು ವಿದ್ಯಾಕ್ರಮವು ಎಲ್ಲಿ ನೆಲೆ 
ಗೊಂಡಾಳುತ್ತಿರುವುವೋ ಆ ನಿರ್ಭಾಗ್ಯದೇಶೀಯರಿಗೆ ಸ್ವತಂತ್ರತೆಯೆಂ 
ಬುದು ಅಪವಾದ ವಿಡಂಬನ ಹೃತ್ಸಂತಾಪಗಳ ಸ್ವರೂಪವು ಮಾತ್ರ . . .? 
ಎಂದು ಭಾಷಣ ಮಾಡಿ (ಸಂಸಕ. ೧೨೧). 
[ಉಡು + -ಗೆ. / ತಮಿ. ಉಡುಕೆ AY 
10| ಉಡುಗೆರೆ "ಉಡುಗೊಟ್‌' ನೋ. 
ಉಡುಗೊರೆ "ಉಡುಗೊಆಕ? ನೋ. 
ಉಡುಗೊಆ3, ಉಡುಗರೆ, ಉಡುಗಟಕಿಿ, ಉಡುಗೆರೆ, ಉಡುಗೊರೆ 
(ನಾ). ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೆಂಟ 
ರಿಷ್ಟರಿಗೆ ಕಾಣಿಕೆಯಾಗಿ ಪ್ರೀತಿಯಿಂದ ಕೊಡುವ ಬಟ್ಟಿಬರೆ 
ಮುಂತಾದುವು ; ಪ್ರೀತಿಯಿಂದ ಕೊಡುವ ಬಹುಮಾನ, --ಬಳು 
ವಳಿ: 4*ಪಸಾಯಮುಮೆನಲ: ಡುಗೊಜಕಿ? (ಕವಿಕಂ. ೧೫೧) ;ಶ್ರೀ ವಿಜಯಂ 
ಸುತಾರೆಯೊಳ್‌ ನೆರೆದಿಂಬಟಿಕಿಕೆಮಕಳಂಕಾಬಾರಸಾರನನನೇಕ ಪಸದನ 
ದುಡುಗೊಜಕಿ ಸಹಿತಂ ಕಳಿಪೆ (ಶಾಂತಿಪು. ೬-೨೩ ವ) ; ಆತನ ಸಮಸ್ತ ವಿತ್ತಂ 
ನಿನ್ನದೆಲೆ ಬಸವ ಎಂದು ಪಟ್ಟಾವಳಿಯನಲ್ಲಿ ಉಡುಗೊಜಕಿಯಿತ್ತು (ಬಸರ. 
20 ೫-೧೭೧) ; ಮೆಚ್ಚಿ ಕೊಟ್ಟಿನಾ ತಂದ ದೂತರಿಗುಡುಗೊಜಕಿಯ (ಶಾಂತೀಚ. 
೩-೨೦); ಬರೆದವೋಲೆಗಳಖಿಳ ಭೂಮೀಶ್ವರರಿಗುಡುಗೊಜಕಿ ಸಹಿತ 
ದೂತರು ಹರಿದರುತ್ತರ... ಪಶ್ಚಿಮಂಗಳಿಗೆ (ಕುವ್ಮಾಆ. ೧೧-೧೫) ; 
ತೋರ ಹಸ್ತದೊಳುಡುಗೊಆಕಿಯನಿತ್ತನು (ಭರಚ. ೨-೯೮). ಉಡುಗೆ: 
ಪ್ರಿತಿನೀಸೆಟ್ಟಿಗಳು ಅನ ದೇಸಕ್ಕೆ ಬಂದರೆಯೂ ಮುಂದಣ ವೀಳೆಯ 
ಉಡುಗರೆ ಪಡಿ x xx ಯಿಷ್ಟ ಕೊಟ್ಟು (ಎಕ್‌. ೫11, ಶಿರಾ. ೭೬-೯; 1379); 
ಹೆಜ್ಜುಂಕೆದ ವರ್ತನೆಯ NESS ಪೂವ್ವ್ವಣಮರಿಯಾದಡಿಯ 
ಆಚಂದಾ ್ರಾರ್ಕಸ್ಥಾಯಿಯಾಗಿ (ಎಕ. 1%, ಬೆಂಗಳೂ. ೮-೧೯ ; 1440) ; ಬಲಂ 
ಗಳಿಗೆ ಉಡುಗರೆಯನ್ನು ಕೊಟ್ಟು (ಕೃವಾಸ. ಅ). ಉಡುಗಿ : ಅವರ್‌ 
ವಜ್ರಜಂಘನಲ್ಲಿಗೆ ಪೋಗಿ ಉಡು ಗಜಕಿಯುಮನೋಲೆಯುಮಂ 
ಮುಂದಿಟ್ಟು ಪೊಡಮಡೆ (ಪೂರ್ವಪು. ೩೧). ಉಡುಗೆರೆ: ಭೂಸುನಾದಿ 
ಸರ್ವಜನಂಗಳಿಗು ಉಡುಗೆರೆ ಉತ್ಸವಾದಿ ಅನೇಕ ಸ ನ್ಮಾನಂ ಮಾಡಿ 
ಕಳುಹಿಸಿದನ್‌ (ಸೌ ಗಂಧಿ. ೧೩೪-೨); ಹಬ್ಬ ದುಡುಗೆರೆಗಳನು ತಂದು 
|. ನಮ್ಮಯ ಮನೆಗತ್ತಿಗೆ ಬಂದು ಅಕ್ಕಾಮಗುನೆಲ್ಲಿ ಹುತೆಕಷು ಕೇಳುವಳಾಕೆಗೆ 
| ಪೇಳಂದು (ಗಿಳಿವಿಂ. ೧೪-೬೧). ಉಡುಗೊರೆ: ಶ್ರೀಕೃಷ್ಣನು ಪಾಂಡವ 
| ರಿಗೆ ಮದುವೆಯ ಉಡುಗೊರೆಯಾಗಿ ಮುತ್ತುರತ್ನ ಕೆತ್ತಿದ ಆಭರಣಗಳನ್ನೂ 
i A ಕಳುಹಿಸಿಕೊಟ್ಟನು (ವಚಭಾ. ೬೧) ; ದೇಶದ ಪ್ರಜೆಗಳಿಗೆಲ್ಲ ಮಾನ 
| ಮರ್ಯಾದೆಗಳನ್ನು ಮಾಡಿಸಿ, ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟನು 
(ಪಂಚಾಮೃ. ೭೧). [ಉಡ್ಕು* ಕೊಆಕ್ಕಿ. / ತುಳು. ಉಡಿಗೆರೆ, ಉಡುಗೆರೆ] 
| ಉಡುಗೊಲಕಿದರ್‌ (ಕ್ರಿ). ಉಡುಗೊರೆಯನ್ನು ತೆಗೆದುಕೊಂಡು ಬಾ: 
| 
| 
| 
| 
“| 


pe 
“a 


ಭಾವ ಬಿಜಯಂಗೆಯಿದಿಕ್ಕೆ ಈ ದೇವಕಿಯು ಮೈನೆಆಕಿದಳನುಜೆಗೆ ನೀವು 
ವುಡುಗೊಆಕಿದಂದುದೀ ಬೆತ್ತಲೆಯೆಯಿದನುಡಲಿ (ಸಾಳ್ವಭಾ. ೧೦-೭). 
[ಉಡುಗೊಆಕಿ + ತರ್‌] 
ಉಡುಗೊಟ್‌ಯಾ (ಕ್ರಿ). ಉಡುಗೊರೆಯನ್ನು ಕೊಡು : ಸುತ್ತಣರಸ: 
ರಿಗೋಲೆಯುಡುಗೊಣಕಿಯಿತ್ತು ದೂತರ. ಕಳುಹು (ಕುವ್ಯಾಸ. ೨-೫೨); 
ಉಡುಗೊಜಕಿಯಿತ್ತು ಸಂತಸದಿಂದೆ ಬೀಳ್ಕೊಂಡು (ಮೋಹತ. ೧೭-೫೬). 
[ಉಡುಗೋಟಿ + ಕ್ಯೂ] 


ಉಡುಗೋಲು 


ಉಡುಗೋಲು (ನಾ). ಉಡುಗುವ ಕೋಲು; ಕಸಪೊರಕೆ: “ಅಲ್ಲಿ 
ಎಲ್ಲಿಯಾದರೂ ಉಡುಗೋಲು ಬಿದ್ದಿರಬಹುದು ಹುಡುಕಿಕೊಂಡು ಬಾ!” 
(ಮಣ್ಣಿಮ. ೩೦೦). [ಉಡುಗ್ಳು * ಕೋಲ್ಕು (ಆ ಕೋಲ್ಡ್‌)] 

ಉಡುಚು (ನಾ). ತೊಡೆವಾಳ: “ಒದ್ದೆಯ ಹುಣ್ಣು” (ಜಾನಕೋ. 
೧೯) ; “ದೇಹದ ಗ್ರಂಥಿಗಳಿರುವ ಪ್ರದೇಶದಲ್ಲಿ (ಮು. ಕಂಕುಳಲ್ಲಿಯೂ | 
ತೊಡೆಯ ಸಂದಿಯಲ್ಲಿಯೂ) ಏಳುವ ಗೆಡ್ಡೆ ; ತೊಡೆವಾಳ ; ಉಡುಚು? 
(8೪bಂ. ಇಂಕನಿ) ; ಹಲ್ಬೇನೆ ತೆರಪಿಲ್ಲದೊಸರುವ ಭಗಂದರಗಳುಡುಚುಗಳು 
ಕಿರಿಯ ಸೊಸೆಗಡಸಿದನು (ಮಲ್ಲಚ. ೧೦-೨೮). "ಉಡ್ಕಿ' ಪರಾ. 

[< ಉಡ್ಕಿ * -ಚು ?] 

ಉಡುತ (ನಾ). ಉಟ್ಟು ಕೊಳ್ಳುವಿಕೆ (ಕಿ). [ಉಡ್ಕು +-ತೃ] 

ಉಡುತತಿ (ನಾ). ನಕ್ಷತ್ರಗಳ ಸಮೂಹ: ಕೊಳನಂ ಗಗನಂ ಸೀರ್ವೂ | 
ಗಳನುಡುತತಿ ನೀರನಚ್ಚವೆಳ್ಲಿಂಗಳ ಬೆಳ್ಳಿಳಿಸೆ (ಅಜಿಪು. ೬-೪೪). 


5 


10 


[ಉಡ್ಕು * ತತಿ] 
ಉಡುತೆ (ನಾ). ಅಳಿಲು; ಇಣಚಿ (8). 
(ದೇ. ॥ ತಮಿ. ಉಲುತ್ತೈ ; ತೆಲು. ಉಜಕಿತ, ಉಡುತ] 


ಉಡುತೊವಲ್‌ (ನಾ). ಉಡುವಿನ ಚರ್ಮ: ಬಿಗಿವಿಡಿದ ಬಿಲ್ಲ ಕಯ್ಯರ್‌ 

ಬಿಗಿದುಡುತೊವಲಿಂದೆ ಪುದಿದ ಕಯ್ದೆರಳುಳ್ಳರ್‌ (ಸೌನಂದ. ೧-೩೫). 
[ಉಡ್ಕು + ತೊವಲ್‌] 

ಉಡುದಾರ "ಉಡೆದಾರ' ನೋ. 

ಉಡುನಾಥ (ನಾ). ನಕ್ಷತ್ರಗಳ ಒಡೆಯ; ಚಂದ್ರ: ಉಡುನಾಥಂ |20 
ಪಾಪಗ್ರಹದೊಡನಿರ್ದುದಯಾಂತ್ಮ ಸಪ್ತಮಾಷ್ಟ ಮದೊಳ್‌ ನಿಂದೊಡೆ 
ಸೌಮ್ಯರ್‌ ಕೇಂದ್ರದೊಳೆರತೊಡವರ್‌ ಕಾಣದೊಡೆ ಕಾಣರಾ ಬಾಲಕನಂ 
(ಜಾತತಿ. ೬-೪೭). [ಉಡ್ಕು + ನಾಥ] 

ಉಡುಪ್ಕ, ಉಡುಹ್ನ (ನಾ). ೧. ಅಂಗಹೀನ; ಕೈಕಾಲುಗಳಿಲ್ಲದ 
ವನು: ವರುಣಾನಿಯ ಬಾಯ್ದೆಆಕಿಗೀ ತರುಣಿಯ ಬಾಯ್ದೆೇಆಕಿಯ |25 
ಚೆಲ್ಪನೆಂಬೀ ಚೆಲ್ವಂ ನೆರೆದೀಶನುಡುಪನಾದಂ ಪರಿಕಿಸುವಂದಮರರೊಳಗೆ 
ಕುಂಟರುಮೊಳರೇ (ಧರ್ಮಾಮೃ. ೩-೧೬೦). ಉಡುಹ, : ೨. (ಆಲಂ) 
ಶಕ್ತಿಗುಂದಿದವನು: ನುಡಿದು ಫಲವೇನಿನ್ನು ಸಾರಥಿ ಮಡಿದ 
ನಿನ್ನಿನ ಬವರದಲಿ ನಾನುಡುಹ [ಪಾಠಾಂ. ತಾಮುಡುಹನಾಡೆನು ಶಿವ ಶಿವಾ | 
(ಕುವ್ಯಾವಿ. ೫-೨೪). [ಉಡ್ಕು (ಆ ಉಡ್ಕಿ) + -ಪೃ] 

ಉಡುಪ್ಕ (ನಾ). ೧. - ಉಡುನಾಥ : ಉಡುಪ ವಿರಹ ದುಸ್ಪಹವಾಸರಂ 
ಗಳಂ ಕಳಿಪಲ್ಕೆ ಕುಮುದಿನಿಯಿರ್ಪ ತಾಣಂ (ಕಾದಂಉ. ೨೧೮); ಉಡುಪ | 
ತನ್ನ ಫಯ. ತಾ ಕಾಣಿಸಿಕೊಂಬಂತೆ ಸೂರ್ಯ ತನ್ನ ಬೆಳಗ ತಾನಜಕಿಪು 
ನಂತೆ (ಮೋಳಿಮಾ. ೯-೨೧). ೨. ತೆಪ್ಸ; ದೋಣಿ: ಉಡುಪಮಂ ತರಿಸು | 
ನದಿಯಂತರಿಸವೇಳ್ಳು ಮೆಂದೊಡೆಯ ನೇಮಂಗೈದನೆನೆ ಹಸಾದಮೆನುತ್ತ ; 
ನಡೆದು (ನೆಂಕಾರಾ. ೨-೧೬-೩೩) ; ದಕ್ಷಿಣ ತಟಿಂ ಮುಟ್ಟಲಾ ಉಡುಪದಿಂ | 
ದಿಳಿದು ಯಮುನಾವನಂಬೊಕ್ಕರ್‌ (ಶ್ರೀರಾಮಾ. ೧೩೯-೩೮೯). 

೩. ಹಾವು; ಸರ್ಪ. ೪. ಚಾತಕಸಕ್ಷಿ ೫. ವರುಣ. ೬, (ಮುಖ್ಯ 
ವಾಗಿ)ಜ್ಯೋತಿಷ್ಯವನ್ನು ಬಲ್ಲ ಬಂದ ಗುಂಪಿನ ಬ್ರಾಹ್ಮಣರ ಹೆಸರು | 
(ಕರಾ) : ಬಾಚಂಣ ಉಡುಪರ ಮೊಂಮಗ ವಾಸುದೇವ ಉಡುಪನ ! 40 
ಕಯ್ಮ ಲು (ಸೌ 1525) ; ಕೇಶವ ಉಡುಪನ ಸಾಗು | 
ಮು ೫॥ ೦ (ವಿಕ. ೪111, ತೀರ್ಥಹ. ೧೮೦-೪೧; 1687); «ಉರಗ | 
ಸುಧಾಕರಂ ತರಣಿ ಚಾತಕಿಯಿಂತುಡುಪಾಹ್ವಯಂ (ನಾನಾರ. ೭೩). 
[ಸಂ] 

ಉಡುಪಖಂಡ (ನಾ). ಚಂದ್ರನ ಅಂಶ; ಚಂದ್ರಕಲೆ: 

ಖಂಡಶಿಖಂಡ' ಪರಾ. [ಉಡುಪ + ಖಂಡ) 


| 
| 


(35 


ಇಇ. IX-ii, ೫೧೭-೮ ; 


"ಉಡುಪ; 


45 


೮೭೮ 


ಉಡುರಾಜ 


| ಉಡುಪಖಂಡಶಿಖಂಡ (ನಾ). ಚಂದ್ರಕಲೆಯನ್ನು ತಲೆಯಲ್ಲಿ ಧರಿಸಿ 
| ದವನು; ಶಿವ: ವಿಶ್ವವಲ್ಲಭನುಡುಪಖಂಡಶಿಖಂಡನೊರ್ಬನೆಯೆಂದು 
ಸುರಲೊಲ್ಲ (ಬಸಪು. ೫೭-೨೬). [(ಉಡುಪಖಂಡ * ಶಿಖಂಡ] 
| ಉಡುಪತಿ (ನಾ). - ಉಡುನಾಥ: ಜೆಡೆಗಳಂ ಕಪ್ಪೆಸೆವ ಪೊಸಕುಂತಳಂ 
|  ಮಾಡಿಉಡುಪತಿ ಸುರಾಪಗೆಗಳಂ ಮುಡಿದ ಪೂಮಾಡಿ (ಇಹರ. ೩೧-೧೮). 
| [ಉಡ್ಕು + ಪತ್ಚಿ] 
ಉಡುಪತಿಜೂಟಿ (ನಾ). ಚಂದ್ರನನ್ನು ಜಡೆಯಲ್ಲಿ ಹೊಂದಿರುವ 
ವನು; ಶಿವ: ಮೇಟಕರ್ಮದ ಕರ್ತನುಡುಪಶಿಜೂಟನಪ್ಪನಿದಕ್ಕೆ ದೃಷ್ಟದ 
|. ಪಾಟಯಲ್ಲಾ (ಬಸಪು. ೫೪-೧೭)- [ಉಡುಪತಿ * ಜೂಟಿ] 
ಉಡುಪತಿಸುತ (ನಾ). ಚಂದ್ರನ ಮಗ; ಬುಧ : ಕುಂಭಡೊಳುಡುಪತಿ 
ಸುತನುಂ ಕುಂಭೇಂದ್ರಾದಿಯೊಳೆ ನೆಲಸೆ ಬೆಳೆಗುಂ ಗ್ರೀಷ್ಮಂ (ಆಟ್ಟಮ. 
[ಉಡುಪತಿ + ಸುತ] 
| ಉಡುಪಥ (ನಾ). ನಕ್ಷ ಕ್ಷತ್ರಮಾರ್ಗ; ಆಕಾಶ: ಫೊಣ್ಮಿದುವಾಯುಡುಪ 
ಥಂಗಳಾವರಿಸಿರ್ಕುಂ (ವಿಷ್ಣುಪು. ೧-೧೧೦). 
(ಸಂ. ಉಡುಪಥ (ಉಡು + ಪಥಿನ್‌ +-)] 
ಉಡುಪಮುಖಿ (ನಾ). ಚಂದ್ರನಂತೆ ಮುಖವುಳ್ಳವಳು: 
ಬಯಸುತ್ತಿರ್ಪ ಉಡುಪಮುಖಿ ರುದ್ರಾಣಿ (ನವನೋ. ೨೩-೪೬). 
| [ಸಂ. ಉಡುಪಮುಖೀ (ಉಡುಪ + ಮುಖ + -)] 
ಉಡುಪು (ನಾ). ಉಡುವ ಬಟ್ಟಿ ಮೊದಲಾದುವು; ಉಡಿಗೆ: ಕೂಡಲೆ 
ಜ್ಞಾನಾಂಬೆ ತನ್ನ ಕೋಣೆಗೆ ಗಂಡಸಿನ ಉಡುಪು ಧರಿಸಿಕೊಂಡು ಬಂದಳು 
(ಪ್ರತಾಪ. ೮೮) ; ಅವರ ಉಡುಪಿನಲ್ಲಿ ಒಂದು ಸಣ್ಣ, ಕೆಂಪೆಂದು ಹೇಳ 
ಲಾಗದ, ವೆಠ್ಫಿ ಮುಚ್ಚದಂತಹ ಬಟ್ಟಿಯಿದ್ದಿತು (ಬಾಣಆ. ೯೭). 
[ಉಡು + - ಪು. / ತಮಿ. ಮಲ. ಉಡುಪ್ಪು ; ತೆಲು. ಉಡುಪು] 
ಉಡುಪುಗಾರ (ನಾ). ಉಡುಪನ್ನು ಮಾಡುವವನು. 
[ಉಡುಪು + -ಕಾರ (ಆ -ಕಾಅ)] 
! ಉಡುಪುತೊಡಪು (ನಾ). ಉಡಿಗೆ ಮತ್ತು ತೊಡಿಗೆ: ಅ ಮುದುಕನ 
| ಉಡುಪು ತೊಡಪು ನೋಡಿದರೆ ಅವರೂ ಎಲ್ಲಿಯೊ ಕನ್ಮಾ ಶೋಧಿಸಲಿಕ್ಕೆಯೆ 
ಹೊರಟಾರ ಆಂತ ಕಾಣಿಸತದ (ಅಶ್ವಮೇ. ೬). [ಉಡುಪು + ತೊಡಪು) 
| ಉಡುಪ್ಪ[ಚೆಂ]ಚೆ (ನಾ). ಬತ್ತಿದ ಹೊಂಡ; ಸಣ್ಣಕೊಳ: ಕರಿಗೆ 
| ಪಂದಿ ಸರಿಯೆ ಶರಧಿಗುಡುಪೆಂ ಬೆಂಚೆ ಸರಿಯೆ (ಮೋಳಿಪು. ೪-೬೪). 
[ಆ ಉಡುಗ, + -ಬೆಂಚೆ ?] 
| ಉಡುಬೆ "ಉಡುವೈ ನೋ. 
|! ಉಡುವ ಮಾರ್ಗ (ನಾ). = ಉಡುಪಥ: ಮೃಡನುಂ. . . ಉಡುಮಾರ್ಗಂ 
:  ಬಿಡಿದೆಯ್ದಿದಂ ನಿಜನಿವಾಸಕ್ಕಾಗಳಾನಂದದಿಂ (ದಿವ್ಯಸೂ. ೩-೧೫). 
[ಉಡ್ಮು * ಮಾರ್ಗ] 
; ಉಡುಮೊಗ, ಉಡಮೊಗ (ನಾ). ಶಿರೀಷದ ಹೂವಿನಂತೆ ಕೋಮಲ 
| ವಾಗಿರುವ ಮುಖ (?) : ನಿಡುಬೆನ್‌, ಉಡುಮೊಗಂ (ಪಾಠಾಂ. ಉಡು 
i; ಮೊಲಂ] (ಭಾಷಾಭೂ. ೩೦೦ ಉದಾ) ; ಬಂದರ್‌ ನಗೆಮೊಗದುಡುಮೊಗದ 
| ಮುದ್ದುಮೊಗದಂಗನೆಯರ್‌ (ಜಗನಿ. ೪-೧೨೩). ಉಡಮೊಗ : 
| ಉಡಮೊಗಮೆಂಬ ಬಾವರೆಯ ನೀಳ್ಡೆಸಟಕೊಳ್‌ ಮಜ್ಜದುಂಬಿ ಪಾಯ್ಡೊಡಂ 
| ಬಡನೊಳಕೊಂಡು ಕಣ್ಮಲರ ಬೆಳ್ಳು ಗಳಾಲಿಯ ಕಲ್ಪಿ ನೊಳ್‌ಪೊದಲ್ಕೊಡ 
| 
| 
| 


| 
೮-೧೮೦). 


ಸುತನ 


ನೊಡನೋಡುವಟ್ಟಿನಗೆ ಸಂತಸಮಂ ಮಜುಕಕ್ಕೆ ಮಾಣ್ದೊಡೀ ನಡೆಗಿಡೆ 

ಸತ್ವಮಂ ತಮಮುಮಂ ಕಡೆಗಣ್ಣೊಳೆ ಕಂಡೆನೋಪಳಾ (ಸಂಸಭಾ. 
[ಉಡ್ಕು + ಮೊಗ] 

| ಉಡುರಾಜ (ನಾ). ಚಂದ್ರ: ಉಡುರಾಜಂ ಕಳೆಗುಂದಿ ಪೆರ್ಚದಿಹನೇ 


| (ಸೋಮೇಶ. ೩೫), [ಉಡ್ಕು + ರಾಜ] 


ಜಃ 


ಉಡುರಾಜಧರ 


ಉಡುರಾಜಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಉಡು. | 
ರಾಜಧರನೊಲಿದು ಸತಿಪತಿಗಳೀರ್ವರನು ಬಿಡಡೆ ಕೈಲಾಸಕ್ಕೆ ಕೊಂಡೊಯ್ದ 
(ಪ್ರೌಢರಾ. ೮-೯೯). (ಸಂ. 

ಉಡುರಾಜಾನನೆ (ನಾ). ಚಂದ್ರನಂತೆ ಮುಖವುಳ್ಳವಳು: ಉಡುರಾ | 
ಜಾನನೆ ರಾಜಶೇಖರನನೊರ್ವಳ್‌ ಕೂರ್ಮೆಯಿಂ ನೋಡಿದಳ್‌' (ರಾಜಕೇ. 
೭-೧೩). [ಸೆಂ. ಉಡುರಾಜಾನನಾ (ಉಡುರಾಜ + ಆನನ +೬-)] 


ಉಡುರು (ನಾ). (ಗೂಳಿಯ) ಗುಟುರು: “ಉಡುರು-ಡುರುಕಿ | | 


3] 


(ಜಾನಕೋ. ೨೦). | 
ಉಡುರುಹಾಕು - ಗುಟುರುಹಾಕು. [?) | | 
ಉಡುವರ (ನಾ). ಚಂದ್ರ: ಉಡುವರಂ ಹಿಮವುಡುಗಿದಡೆ ರವಿ ಪಡುವ |10| 
ಲುದಯಂಗೆಯ್ದಡಂ (ಬಸಪು. ೧೧-೧೨) ; ಉಡುವರಂ ದಕ್ಷ ಸುತೆಯರ | | 
ಮದುವೆಯಾಗಿ ಬರ್ಪೆಡೆಯೊಳ್‌ (ಭಾವಚಿಂ. ೧-೨೫). [ಉಡ್ಕು * ವರ] | 
ಉಡುವಲಿ (ನಾ). - ಉಡುಗೊಟ್‌: ಇಂತು ಮದುವೆ ಮಾಡಿಯುಡು! | 
ನಲಿಯನು ಕೊಟ್ಟು ಕೊಂತಿ ಮಾದ್ರೆಯರನು ಕಳುಹೆ (ನೇಮಿಸಂ. ೬-೯). | 
[ಉಡು + ವಲ್ಕಿ (ಆ ಪಟ್ಕಾ)] 15 
ಉಡುವಸನ (ನಾ). ಉಟ್ಟುಕೊಳ್ಳುವ ಬಟ್ಟಿ: ಉಡುವಸನಂಗಳು | | 
ತೋಯ್ದು ಕೆಂಬಣ್ಣಕಿಮ್ಮಡಿ ರುಚಿದೋಜುತಲಿರಲು (ಮೋಹತ. | 

೧೪-೯೧). (ಉಡು, * ವಸನ] 

ಉಡುವಳ್ಳಿ (ನಾ). ಒಂದು ಬಳ್ಳಿ ; ಶಂಖಪುಷ್ಪ (?): ರಂಜಿಸುವುಡು | | 
| 


15 


ವಳ್ಳಿಯ ಪೂವಂಡಂ ಭುಂಜಿಸಲೆನುತೊಳಗಡೆ ನಿಂದಾ ಭೃಂಗಂ ಜಿನುಗಲ್‌ |20 
ಬಲ್ಲವರಂ ಬಗೆಗೊಳಿಸಿತು ನಂದನವನಿತೆ . , . ಕಂಜಾಸ್ತ್ರನ ಮುಂದೂದುವ 
ಶಂಖಧ್ವನಿಯೆಂಬಂದದೊಳು (ಜಯಕಾ. ೧೧-೮) ; ಬಾಗೆಯನೊತ್ತಿ ಹಿಡಿದ 
ಕುಂದಂ ಕೃಷ್ಣಾಗರುವಿಡಿದುಡುವಳ್ಳಿ ಗಳಿಂದಾ ಪೂಗಣೆಯನ ಜಯನಾಲ 
ಯನೆನನೆ ವನವತಿಪಾವನಮಾಯರ್ತು (ಜಯಕಾ. ೧೫-೪೪). 
[ಉಡ್ಕು * ಬಳ್ಳಿ] 

ಉಡುವೆ,, ಉಡುಬೆ (ನಾ). ಪೊಜೆಗಳಿಂದ ತುಂಬಿದ ಪ್ರದೇಶ: 
ಇಂತಪ್ಪ ಕಾನನದುಡುವೆಯೊಳಡಗಿಯೋರಂತಿಹ ಪಾಲುಪರೆಯನು ಕಂತು 
ಸನ್ನಿಭ ನರಸೇಂದ್ರ ಸೆಳೆದ ಬಲು ಪಂಥವನೇನ ಬಣ್ಣಿಪೆನು (ಕಂನವಿ. 
೧೮-೪೮). ಉಡುಬೆ: ಮಾರೀ ದಂಡೂ ಬಂದೊ ಊರ್ಮುಂದೆನಿಂವಾದೆ 
ಸೇರಿಕೊಳ್ರಣ್ಣ ಉಡುಬೇಯ್ಕ ರಾಜ್ಯಕೆ ಕೇಡೂಗಾಲಾ ಬಂದು ಕವಿದಾವೆ 
(ಹುಟ್ಟಿ ಹ. ೫೬). 1) 

ಉಡುನೈ (ನಾ). ಅಳಿಲಿನ ಜಾತಿಗೆ ಸೇರಿದ ಒಂದು ಪ್ರಾಣಿ: ಆಳಿಲ್ಕು 
ಕೆಂದಳಿಲು, ಉಡುವೆ (ನಮ್ಮನು. ೨೩೯). [1] 

ಉಡುಸಾರಣೆ, ಉಡಸಾರಣೆ (ನಾ). (ಸಗಣಿಯಿಂದ) ನೆಲವನ್ನು 
ಸಾರಿಸುವುದು: ರಮಾಬಾಯರು ಎಲ್ಲವನ್ನೂ ಮುಗಿಸಿ ಉಡುಸಾರಣೆ 
ಮಾಡಿ ಮಲಗಿಬಿಟ್ಟಿರು (ಸಮಜೀ. ೧೧). ಉಡಸಾರಣೆ: ಊಟ, ಉಡ 
ಸಾರಣೆ, ಉಪಕರಣಿಗಳು, ಉದ್ದಕ್ಕೆ ಸಾಗಿದವು (ನಿರಾಭ. ೫೨) ; ರಮಾ 
ಬಾಯಿಯವರು ತಮ್ಮ ಊಟಿ ಮುಗಿಸಿ ಉಡಸಾರಣೆ ನಡೆಯಿಸಿದ್ದರು 
(ಧರ್ಮಸೆ. ೯೨). [€ ಉಡುಗೈು + ಸಾರಣೆ] 

ಉಡುಸೀರೆ (ನಾ). ಉಟ್ಟು ಕೊಳ್ಳುವ ಸೀರೆ: “ಉಡುಸೀರೆ ಕೋವಣಗ 40 
ಳೊಳ್‌ ಕಚ್ಚೆ ? (ಶಬ್ದಮಂ. ೮೨) ; ಮುಡಿವು ತೊಡವು ಉಡುಸೀರೆ ಪಡಿಗ | | 
ಪಣಿಗೆವಸರನಾಳಿಯರೆಯ್ದಿ ನುಡಿಸಲಣ್ಮದೆ ಸಾರಿದರು ( ಶ್ರೀಪಾಲ. ೨-೩೦). 

[ಉಡ್ಕು + ಸೀರೆ] 

ಉಡುಹೈ' "ಉಡುಪ? ನೋ. i 

ಉಡುಹ. (ನಾ). (7) “ಉಡುಪಿನಲ್ಲಿ ಪ್ರಿ ಪ್ರೀತಿಯುಳ್ಳವ; ವೇಷಧಾರಿ” |45 
(2)(ಬಸವ. ಕೋಶ): ಸುಡಲೀ ಮನವೆನ್ನ ್ಲ ನುಡುಹನ [ನಾಕಾಂ. ನುಡಿಹೀನ, | 


25 


30 


35 


೮೭೯ 


ಉಡೆಗಂಟಿ 


ಉಡಹನ, ಹುಡಿಗನ್ನ] ಮಾಡಿತ್ತು ನಡೆವಲ್ಲಿ ನುಡಿನಲ್ಲಿ ಅಧಿಕನೆಂದೆನಿ 
ಸಿತ್ತು (ಬಸವ. ೪೦). [?) 

ಉಡುಹು (ಕ್ರಿ). (ಪದ) ವಿಭಾಗಮಾಡು ; ಮುರಿ; ಒಡೆ: ಉಕ್ಕಡಿ 
ಬಿಕ್ಕದೆ ಲಿಪಿಯೆಂ ನ ಕ್ಕದೆ ತಡನರಿಸದೆಡಹದುಡುಹದೆ ಪದವಿಟ್ಟಕ್ಕರ 
ಬಣಿತೆಯೊಳೋದುವದಕ್ಕರಿಗರ ಮಾರ್ಗವಲ್ತೆ ಚೂಡಾರತ್ನಾ (ನೀತಿಸಾ. 

[ಆ ಉಡ್ಕಿ * -ಹು (ಆ -ಪು)) 

ಉಡೆ,, ಉಡ್ಕಿ (ನಾ). ೧. ಸೊಂಟ; ಟೊಂಕ; ನಡು; ಕಟಿ: ಅಂಜನ 

ಮಿಲ್ಲದ ಕಣ್ಣ ಳೋಲೆಯಿಲ್ಲದ ಕಿವಿ ಕಾಂಚಿಯಿಲ್ಲದುಡೆ ನೂಪುರಮಿಲ್ಲದ ಪಾದ 

1058) ; ಕನಕಕಟಸೂತ್ರವನಿರದಮರಿ 
ಸಿದನುಡೆಯೊಳು (ಕುರಾಸಾಂ. ೨೯-೫೭) ; ರತ್ನಾಕರ ನೆಲವೆಣ್ಣಿನುಡೆಯ 
ಮೇಖಲೆಯಂದದೆ ಪರಿವೇಷ್ಟಿಸಿರ್ದುದು (ಮೋಹತ. ೨-೪). ಉಡಿ: 
೧. ಅಡಿಯಂ ಸಿಜಂದೊಡೆಯಂ ಪೆರ್ದೊಡೆಯಂ ಪೊಜವಾಜನುಡಿಯನು 
ರೆಮಂ ಮುಯ್ವಂ (ಗದಾಯು. ೮-೧೫); ಹೊಳೆಯಲ್ಲಿ ತೇಲುವನ ಉಡಿಯ 
ಹಿಡಿದು ಹೋಹಂತೆ (ಮೋಳಿಮಾ. ೩೫-೧೪೮) ; ಉಡಿಯ ಗೆಜ್ಜೆಯುಲಿವ 
ಪುಲಿಯ ಚರ್ಮಧರೆ ನಮಃಶಿವಾಯ (ನಮರ. ೬-೨೧) ; ಆಲರುಣಿಯ 
ನಳಿಯೆಂಬರು ಉಡಿಯೆಂಬರುರುನಿತಂಬೋರ್ಧ್ವಮಂ (ಚಿಬಪು. ೬-೪೪). 
೨. ಮಡಿಲು; ಸೋಗಿಲು : ನಿಮ್ಮ ಒಕ್ಕುದ ಮಿಕ್ಕುದ ಉಡಿಯಲ್ಲಿ 
ಕಟ್ಟಿಕೊಂಡಿಪ್ಪರು ಗುಹೇಶ್ವರ (ಅವಚಂ. LR ; ಬಡವಾದಿರರಸೆ' 
ಜರಾ ನಡೆದಹಿರೊಡನಾರುಮಿಲ್ಲ ಕಡಲೆಗಳೇಂ ನಿಮ್ಮುಡಿಯೊಳಗೆ 
(ಶಮದ. ೧೦೨ ಪ್ರಯೋ) ; ಉಡಿಯಲ್ಲಿ ಕೆಂಡವ ಕಟ್ಟಿಕೊಂಡರೆ ಸುಡದಲೆ 
ಬಿಡುವುದೇನಣ್ಣ (ಪುರಂದ. ೧-೧೦-೨) ; ಬೆಳ್ಳಗೆ ಬೆಳಗಾಗಿ ಬೆಳ್ಳಿ ಮೂಡ 
ಲವಾಗಿ ಒಳ್ಳೊಳ್ಳೆ ಮಾನು ಗರಿತೆಗೆದು ಚಡ್ಮಾನ ಗರತಿ Ro ಉಡಿ 
ಯಾಗೆ (ಹೆಮಪ. ೨೨-೬). 

[ಡೇ. ॥ ತಮಿ. ಉಡ್ಕೆ ; ಮಲ. ಉಡ] 

ಉಡ್ಕೆ (ನಾ). ಉಡುಗೆ ; ಬಟ್ಟೆ; ವಸ್ತ್ರ: “ಉಡೆಯುಟ್ಟ ಸೀರೆ” (ಕಶರ. 
೧೫); ಕಾಲೂರ್ಗಳ ಗಂಡರ ಪೆಂಡಿರ ನಡೆಯುಡೆಯ ನುಡಿಯ ಮುಡಿಯ 
ಗಾಂಹಿಂಗೆ ಮುಗುಳ್ನಗೆ ನಗುತ್ತುಂ (ಪಂಪಭಾ. ೨-೯೭ ವ); ತಡವರಿಸು 
ತ್ತಿರಲೈ ತೊಡೆ ಜೋಲೆ ಸಡಿಲ್ಲುಡೆ ಬಿಟ್ಟ ಮೇಲುದಂ (ಕಾದಂಉ. ೧೩೬) ; 
ತರತರದಿನೆಸೆವ ಕರೆಗಳ್ವೆರಸಿದ ಪೊಸದುಗುಲದುಡೆಯುಮಮರ್ದೊಪ್ಪುವ 
ಪೊಂಜುರಿಗೆಯುಂ (ಸುಕುಮಾ. ೧೦-೯೭) ; ತೊಳೆದು ಕೈಕಾಲು ಮೊಗಗಳ 
ಉಳಿದಂಗವನು ನನೆದುಡೆಯೊಳು ತೊಳಿವುದು (ಹದಿಬ. ೮-೨೨). 

(ದೇ. ॥ ತಮಿ. ಉಡೈ; ಮಲ. ಉಡ] 

ಉಡ್ಕೆ (ನಾ). ಒಡೆಯ : ಪುತ್ತೂರುಡೆ ಶಿನಮಾರಮ್ಮಂ ದುಣ್ಣಗೆರ್ಗ್ಗಂ 
ನಲ್ಲತ್ತೂರೊಡೆ ಒಗ್ಗಮನೆ ಬಳೆಗಮುಂ (ಎಕ. ೫%, ಕೋಲಾರ. ೨೩೧-೨; 
ಸು. 800). (ದೇ. ॥ ತಮಿ. ಉಡ್ಭೈೆಯಾನ್‌) 

ಉಡೆಗಂಟಿ, ಉಡಿಗಂಟಿ, ಉಡಿಘಂಟಿ (ನಾ). (ಮಕ್ಕಳಿಗೆ) ಸೊಂಟಕ್ಕೆ 
ಕಟ್ಟುವ ಗಂಟಿಯ ಆಕಾರದ ಆಭರಣ: ಮತ್ತಮಾ ಹರಿಗೆಕಾಜರಿಕ್ಕೆಲ 
ದೊಳ್‌ ಕೋಡಕೆಯ್ಕೊಳುಟ್ಟಿ ಮಲ್ಲಗಂಟನ ತೊಡರ್ಚಿದುಡೆಗಂಟೆಯ 
ಕಿರ್ಗಟ್ಟಿನ ಸುರಗಿಯ ಕಟ್ಟದ ಚಿಂದಿರಿಯ ತೊಟ್ಟಿ ಕಂಚುಳಿಕೆಯ (ಗಿರಿಕ. 
೬-೫೫ ವ). ಉಡಿಗಂಟೆ : ಉಡಿಗಂಟಿ ಮುರಿವು ಮಾಗಾಯ್‌ ಸೊಡ 
ರ್ವಕ್ಕಿನ ಬೊಟ್ಟು ಪೊಳೆವ ಕಿಜುಜಡೆದುಜಂಗಲ್‌ ಸಡಗರದ ಗೆಜ್ಜೆಯಂದುಗೆ 
ಕಡು ಚೆಲ್ವಾಗಿಪ್ಪ ಸುತನಡಂಗಿದನರೆಸಾ (ದಶಕು. ೫-೬೫) ; ಉಡಿಗಂಟಿಗಳ 
ಗೆಜ್ಜೆಗಳ ರವಂ ದಿಕ್ತಟಮನೆಡೆವಿಡದೆ ಮಾರ್ದನಿಗಳಂ ಕೊಡಿಸುತಿರೆ 
(ಆರಾಚ, ೯-೪೦). ಉಡಿಘಂಟೆ: ಉಡಿಘಂಟಿ ಘಣಘಣ ಎಂದುಲಿವು 
ತಿರಲು (ಬಸಪು. ೧೬-೧೭) ; ಉಂಗುರ ಉಡಿದಾರ ಉಡಿಘಂಟಿ ನಾ ಕಂಡೆ 
(ಹೇಮಕೂ. ೮೪). [ಉಡ * ಗಂಟಿ] 


೩೧). 


ಪಲ್ಲವಂ (ಹೈಆಸಿ. ೪111, ೧೦-೪೯ ; 


ಉಡೆದಾರ ೮೮೦ 


ಉಡೆದಾರ, ಉಡಿದಾರ, ಉಡುದಾರ (ನಾ). ೧. ಸೊಂಟಕ್ಕೆ ಕಟ್ಟಿ ಜಟ. 
ಕೊಳ್ಳುವ ದಾರ; ನಡುವಿಗೆ ಕಟ್ಟುವ ಒಂದು ತೆರನ ಜಟಾ 
ಜಾಗ ಕಿಜುಗೆಜ್ಜೆ ಪಜ್ಜಳಿಸುವ Fa ಮಿಸುನಿಯುಡೆದಾರ ಬಾಲ 
ಶಶಾಂಕನಂದದ ತಂಯುಗುತಿತು ಢಾಳಿಪ ಬಂದಿ ರಂಜಿಸಿತು (ಅಂಜಚ. | 
೪-೪೪). ಉಡಿದಾರೆ: ೧, ಬೆಂಡೋಲೆ ಮುಜಕಠಿಹು ಮಾಗಾಯ್‌ಪೆಂಡೆಯ - 
ಮರಳೆಲೆಯೆಆಲ್ವ ಕಿಬುಪುಲಿಯುಗುರ್ಗಳ್‌ ಗೊಂಡೆಯದುಡಿದಾರಂ ಜೂ 
ಮಂಡಲಪತಿಯಾತ್ಮಜಂಗೆ ರಂಜಿಸುತಿರ್ಕುಂ (ದಶಕು. ೨-೭೩) ; ಹೊನ್ನುಂ ' 
ಗುರುಡಿದಾರ ಹೊಳೆವ ಪೀತಾಂಬರ ಚಿನ್ನಾ ಗಿ ನಡುವಿಲಿಟ್ಟಿ ಜಾಹ್ಮ ವಿ | 
ಜನಕನ(ಪುರಂದ. ೨-೬೬-೨); ರಕ್ಕೆ ವಣಿ ಪ್ರರಿಯಗುರ್‌ ಗೆಜ್ಜೆ ಮಾಗಾಯತ್‌ ; 
ಮುತ್ತಿನೆಕ್ಕಸರಮುಡಿದಾರ ಕಾ ಕಡಗಂ ಪಣೆಯೊಳಿಕ್ಕಿ ದ ಸುಭಸಿತ | 10: 
ಮರಳೆಲೆಯನಿಪ ಪರಿಪರಿಯ ಚಾಯ ಗಳ ಾಖ( ೫03. ೫-೩೬). ' 
೨. ಒಡ್ಯಾಣ; ಡಾಬು; ಮೇಖಲೆ : “ರಸನೆ ಮೇಖಲೆ ಕಾಂಚಿ ಸಪ್ತಕಿ' 
ಕಳಾಸಿ ಸಾರಸನಮೆನಲುಡಿದಾರಮಕ್ಕು” (ಮಂಗರಾ. ೧೦೧-೩೦) ; ಮಡದಿ | 
ರನ್ನೈೆಯರುಡಿದಾರ ಕಿಂಕಿಣಿಯಿಂದೆ ನಡೆದರು ರಾಜವೀಧಿಯಲಿ (ಮೋಹತ. 
ಗ ಸಿರಿಯುಡಿವಾರ ನೇವುರದ ಸೊಬಗಿನಿಂದ ಸರಸಿಜಾಕ್ಷಿಯ 18: 
ಕೊಪ್ಪಿದರು (ಕಂನವಿ. ೨-೯೧) ; ಕಾಲಂದಿಗೆ ಸಿಲ್ಲಿ ಮೇಲೆ ಹೊನ್ನುಡಿದಾರ 
«ಎ ಕಡಗ ಬಳೆಗಳನಿಟ್ಟು ಸೂಳೆಯರಾಳಿನಿಂದಿಹರು (ಸೌಂದಕಾ. ೩-೩೯). | | 
ಉಡುದಾರ : ೧. ಉಡುಗೆ ಪೀತಾಂಬರ ನಡುಗೆ ಹೊನ್ನುಡುದಾರ ಕಡಗ 
ಕಂಕಣವಿಟ್ಟಿವನಾರಮ್ಮ (ಪುರಂದ. ೨-೭೦-೨); ಗೆಜ್ಜೆಯ ಉಡುದಾರ 
ವನ್ನು ಅವನು ನಿರೀಕ್ಷಿಸಿದನು (ಬಾಬಲ. ೨). [ಉಡೈ * ದಾರ] . |20| 

ಉಡೆದೊವಲ್‌, ಉಡಿದೊವಲ್‌, ಉಡೆದೋಲ್‌ (ನಾ). ನಡುವಿಗೆ | 
ಸುತ್ತುವಚರ್ಮ, - ಉಟ್ಟಿರುವಚರ್ಮ : ಮಣಿಯುಡೆದೊವಲುಂ 
ಪೀಲಿಯ ಪಣೆಗಟ್ಟುಂ (ಶಮದ. ೬೫ ಪ್ರಯೋ) ; ಉಡೆದೊವಲನುಟ್ಟು 
ಪಸುರಂಗಿಯಂ ತೊಟ್ಟು ಕಪ್ಪಿಡಿದ ಚಿಂದಿಯ ಸುತ್ತಿ (ಸೌಂದಪು. ೧೮-೩೪). 
ಉಡಿದೊವಲ್‌ : ಕಣ್ಣೆಅವಿ, ಉಡಿದೊವಲ್‌ (ಶಬ್ದಾನು. ೮೯ ಪ್ರಯೋ). |25 
ಉಡೆದೋಲ್‌ : ಒಲವಿಂದೀವೊಡೆ ಗೋನಂಗಲಗೆ ಕೊಲಲ್‌ ಕೋಡ 
ಕಾಳೆ ಕೋಲುಡೆದೋಲ್‌' ಕಂಬಲ ಕಲ್ಲಿ ಚೆಲ್ಲಿ ನೀಲಿಯ ತಲೆಸುತ್ತಲ್ಲದೆ 
ಮಹಾಗ್ರಪೂಜೆ ವಿರುದ್ಧಂ (ಜಗವಿ. ೧೭-೨೨). [ಉಡೆ, * ತೊವಲ್‌)) 

ಉಡೆದೋಲ್‌ "ಉಡೆಡೊವಲ್‌'' ನೋ. 

ಉಡೆನಿಅ (ನಾ). ಉಟ್ಟಿರುವ ವಸ್ತ್ರದ ನಿರಿಗೆ; ಸೀರೆಯ ಒಡಲಿನ |30| 
ನಿರಿ: ಉಡಟುಸಗುತ ಮು ಮುಲಕ ಳೇಸಡಿದಳಕೊಪು ಎನಲಕ್ತಕ | 
ರಸಮಂ ಸಡಗರದಿಂ ಸಿಂಗರಿಸುವ ಸುದತೀಜನಮೊಸ್ಪಿದುದಲ್ಲಿ (ಜಯಕಾ. 
೧೪-೩೦). [ಉಡ * ನಿ] | 

ಉಡೆನೂಲ್‌, ಉಡಿನೂಲ್‌, ಉಡಿನೂಲು, ಉಡೆನೂಲು (ನಾ). | 
ಸೊಂಟಕ್ಕೆ ಕಟ್ಟಿಕೊಳ್ಳುವ ದಾರ; ನಡುವಿಗೆ ಕಟ್ಟುವ ಒಂದು ತೆರನ ; iss 
ಆಭರಣ : ಉಡೆನೂಲ್‌ ಸಡಿಲ್ಲು ಮೇಗಾಲ್ಲುಡಿಗೆಯ ಕುಸುರಿಯೊಳೆ | ! 
ತೊಡರೆ(ಕಾದಂಉ. ೧೩೪); ಇಂಬಿಂ ) ಮಾಡಿ ಮಂಜೀರೆಹಾರದ ಳೇಯೂರದ | 
ಕರ್ಣಪೂರದುಡೆನೂಲುತ್ತಂಸದೊಳ್ವಚ್ಚಮಂ ಮದನಂ ಮೋಹ ನೆ: i 
ಬಾಣಮಂ ತುಡುವಿನಂ ತೊಟ್ಟಿರ್‌ ಲತಾತನ್ವಿಯರ್‌ (ಜಗವಿ. ೧೪-೮೬). | 
ಉಡಿನೂಲ್‌: ಬರಯ ಗಸ್ಟ ಸ್ತಂಭೋದ್ಧತ ತೋರಣಮೆಂಬಂತೆ ಮಿಸು |40 | 
ಗುವುಡಿನೂಲಿಂದೇಂಕಾರಣದಿಂ ಕ ಟ್ರ ದು ನೀರೇರುಹದಳನಯನೆ ನಿಜ| | 
ನಿತಂಬಸ್ಥ ಳದೊಳ್‌ (ಕಾದಂಪೂ. ೩೩೪); ನುಡಿವೊಡೆ ನಾಚಿಕೆ ಗಡ ನಿನಗುಡಿ ; 1 
ನೊಲ್ಪಿಗಿನಿನೆಗಮಾ ವಳಿತ್ರಯಮಾಗಳ್‌ ಕಿಡುತಿರ್ಪುದು (ಕಾದಂಪೂ. | 
೪೦೫). ಉಡಿನೂಲು : ಅರಳೆಲೆ ಮಾಗಾಯಿ ೬ 
(ಪಾಕಾಂ. ಡೆ) ನೂಲು ಚರಣದಂದುಗೆ ತಾತಿ ಘಂಟಿ ಬೆರಳುಂಗುರ ದಿಟ್ಟಿ | 45 
ದಂಡೆ ನುಣಕಿಯಲಾ ತರುಣನೆಸೆದನು ಲೀಳೆಯೊಳು (ಕುರಾಸಾಂ. ೪-೭೭). | ; 


ಉಡೆವಣಿಗಳಿ (ಕ್ರಿ). ಉಡಿದಾರವನ್ನು ಬಿಚ್ಚು : 


ಉಡೆವಣಿಗಳೆ 


ಉಡೆನೂಲು : ಹರಿಯಿಪ್ಪ ಸೆಜ್ಜೆವನೆ ರತ್ನರಾಶಿಯ ಮರ್ದಿನ ನಿಧಾನ 
ವೆಳೆನೆಣ್ಣುಡೆನೂಲು ಎನಿಪಂಭೋನಿಧಿ ಸುತ್ತುಮೊಪ್ಪೆ[ಪ್ರು)ತಿರೆ (ಕಇ. 1, 
ಕಡುಸೊಗಯಿಪುದು ಮಹಾಲವಣಾಂಬುಧಿ ಪೊಡನಿ 
ಪೆಣ್ಣುಡೆನೂಲಂತೆ (ಶ್ರೀಪಾಲ, ೧-೨೭) ; ಮೆರೆದುದು ನಗರಲಕ್ಷ್ಮಿಯ 
- ಉಡೆನೂಲಿನಂತೆ ಕೋಂಟಿಯ ಸುತ್ತು ( ಶೇಷರಾ. ೭-೪). 
[ಉಡೈ + ನೂಲ್ಮ್‌) 


೨೫-೯ ; 1186); 


ಉಡೆನೂಲು "ಉಜೆನೂಲ್‌? ನೋ. 
` ಉಡೆನೇಣ್‌ (ನಾ). - ಉಡೆನೂಲ್‌ : 


ಅರೆಚಾಜಕಿದ ಮೇಲುದುಮಂ 
ಸಮಂ ನೇವರಿಸುತುಂ ಪತ್ತೆವಿಡಿದುಡೆನೇಣನೊತ್ತು ಸೇರಿಸುತುಂ (ರಾಮಾಶ್ವ. 
(ಉಡೆ, * ನೇಣ್‌) 


೨೭. 
೪೮-೨೭). 


ಉಡೆಮಣಿ "ಉಡೆವಣಿ? ನೋ. 
ಉಡೆಯ (ನಾ). ಪ್ರಭು; ಯಜಮಾನ; ಸ್ವಾಮಿ: ಈಶಾನ ಈಶ್ವರ 


ಮುಡೆಯ x x ಮೂಲಸ್ಥಾನಮುಡೆಯರ್ಗೆ ಆರುವಮುಡೆಗೆ ಕೊಟ್ಟದ್ದ 
ಶ್ರೀಯೂರ (ಎಕ. 111, ನಂಜನ. ೧೬೪-೧೧ ; 1092). "ಒಡೆಯ? ಪರಾ. 

(ದೇ. ॥ ತಮಿ. ಉಡೈಯಾನ್‌ ; ಮಲ. ಉಡಯಾನ್‌ ; ತುಳು. 
ಒಡಯೆ, ಒಡೆಯೆ ; ಕೂಡ. ಒಡಯೆ, ಒಡನೆ; ತೆಲು. ಒಡಯಡ್ಕು 
ಒಡಯುಡು] 


| ಉಡೆಯುಲ್ಲು (ಕ್ರಿ). ಉಟ್ಟಿರುವುದನ್ನು ಸೆಳೆ; ಉಟ್ಟಿರುವ ಬಟ್ಟಿ 


ಯನ್ನು ಸುಲ: ಮಾಗರೆಯ್ಯಂ ಪಣ್ಣಿ ಪೆಣ್ಣಿರನುಡೆಯುಬ್ಬಲುಮೆಟ್ತಿನ 
ತುಜುಗೊಳೊಳುನಲ್ಕ ಸತ್ತನ್‌ (ಎಕ. ೫, ಮುಳಬಾ. ೧೬೧-೨ ; ಸು. 950). 
[ಉಡ + ಉಬ್ಬು (ಆ ಉರ್ಚು)] 


ಉಡೆವಣಿ, ಉಡಿಮಣಿ, ಉಡಿವಣಿ, ಉಡೆಮಣಿ (ನಾ). ನಡುವಿಗೆ 


ಕಟ್ಟುವ ಗೆಜ್ಜೆಯ ದಾರ: ಉಡೆವಣಿ [ಪ]ಜಕಿಯದ ಮುನ್ನಮೆ ತೊಡಗಿ 
ಚಲಂ ನೆಗಟಕಿ ರಿಪುಬಲಂಗಳನೆ ಪಡಲ್ವಡಿಸಿ ಪರಬಲದನೆತ್ತರ ಕಡಲೊಳಗಣ 
ಜಿಗುಳೆ ಬಳೆವ ತೆಆದೊಳೆ ಬಳೆದಂ (ಪಂಪ ಭಾ. ೧-೪೬); ಮಾಗಾಯ್ಲಳ 
ಮಲ್ಲ್ಗಳಿಗಾಜಂ ಹೊಂಗಡಗದ ಲಿಂಗವಂತಂ ಉಡೆವಣಿಯ ದಿಗಂಬರಂ 
ಗೆಜ್ಜೆಯ ಸಜ್ಜನನೆನಿಪ ಸಿದ್ಧರಸಂ ಬಸವ ಣ್ಣ ನ ತೊಡೆಯಮೇಲಿರ್ದು 
(ಬಸರ. ೧೦-೧೧೫); ಉಡೆವಣಿ ನಡುವಿನ ಚಿಂತಾಕು ಮೆಜಕಿಯಲಾ ಮಡದಿ 
ಸಿಂಗರಿಸಿ ಮೆಜಕಿದಳು (ಕುರಾಸಾಂ. ೨೯-೯೯). ಉಡಿಮಣಿ: ಅರಳೆಲೆ 
ಮಾಗಾಯಿ ಸಿಂಗದುಗುರು ಕೈಯ ವರ ಕಂಕಣವುಡಿಮುಣಿಯ ನಿರುಪಮ 
ಪದನೂಪುರ ಕಾಲಂದಿಗೆ ಕರಮೆಸೆದಿರೆ (ಅನಂಚ. ೬-೧೩೭). ಉಡಿವಣಿ : 
ಉಡಿವಣಿಯ ಘಂಟಿಯಾಗಿರ್ದುದಾ ಪ್ರಣವ (ಲಶಿಚಿಂ. ೩೦-೩೪); 
ಉಡಿವಣಿಗೆ ತನ್ನ ಲಿಂಗವ ತಡೆಯದೆ ಯೇರಣಿಸಿ ಕಟ್ಟ (ಸಾಳ್ವಸಾಂ. ೧೧). 
ಉಡೆಮಣಿ : ಮಣಿಯೇಜಂ ಚೆಂಬೊನ್ನುಡೆಮಣಿಯುಲಿ ಗೆಲೆ ಗೆಲ್ಲ 
ನಂಗರುಚಿಯಿಂಡೈರಾನಣಮಂ ಕುಮಾರಚೂಡಾಮಣಿ ಲಾಲಾಜಲದೊಳಂ 
ಚತುರ್ದಂತದೊಳಂ (ಪಂರಾಮಾ. ೩-೧೩೦). 

[ಉಡ್ಕೆ * ಮಣಿ) 


, ಉಡೆವಣಿಗಟ್ಟು (ಕ್ರಿ). ನಡುವಿಗೆ ಗೆಜ್ಜೆಯುಡಿದಾರವನ್ನು ಕಟ್ಟು : 


ಮಣೆಯದರಿನ್ನ ಪರಿ ASAE ನೃಪರ ಕುಂಭಿಕುಂಭೋತ್ಸ 
ಲಸನ್ಮಣಿಯುಮನಣಿಯರಮವನುಡೆವಣಿಗಟ್ಟಲ್‌ ಬಗೆವನಾತ್ಮಶೈಶನ ದಶೆ 
ಯೊಳ್‌ (ಎಕ. ೪11, ಶಿಕಾರಿ. ೧೦೦-೧೮ ; 1129); ಉಡೆವಣಿಗಟ್ಟುವಂದೆ 
ರಿಪುದಂತಿಘಟಿಂ ಮದವೆತ್ತಿಕಟ್ಟೆ... ಜಗಕ್ಕೆ ಬಾಲ್ಯದೊಳೆ ಸೂಚಿಸಿದಂ 
ಶಿಶು ತೀವ್ರತೇಜಮಂ (ಪುಷ್ಪಪು. ೪-೫೧). (ಉಡೆನಣಿ * ಕಟ್ಟು] 

ಉಡೆವಣಿಗಳೆದುದೆ 
ಮೊದಲಾಗೆಡೆನಜಕಿಯದ ವಿಷ್ಣುಭಕ್ತಿಯಾರ್ಜ್ಜಿತಧನಮಂ ಕುಡುವಾರ್ಪು 
(ಎಕ. ೫1೪, ನಾಗಮಂ. ೧೪೦-೫೬ ; 1225). [ಉಡೆವಣಿ + ಕಳ್ಳ] 


ಉಡೆಸುತ್ತು 


ಉಡೆಸುತ್ತು (ಕ್ರಿ). ಸೊಂಟಕ್ಕೆ ಸುತ್ತಿ ಬಿಗಿ: ಜನನ ಸಭಿಗೆ ಮುಂದೆ | 


ದುಗುಲವನುಡೆಸುತ್ತಿ ತನುಜರುವೆರೆಸಿ ನಡೆದನು (ಭರಚ. ೪೪-೬೭). 


[ಉಡ್ಕೆ* ಸುತ್ತು) | 


ಉಡೆಹೀನ (ನಾ). ಉಡುಪಿನಲ್ಲಿ ಮಿತವಾಗಿರುವಿಕೆ: ಉಡು£ಡೆ]ಹೀನ 
ಮೂಡಲು ನುಡಿಹೀನ ಬಡಗಲು (ಸರ್ವಜ್ಞ. ೧೬೧೫). [ಉಡ್ಕೆ * ಹೀನ] 


ಉಡ್ಡಾಡಿಸು(ಕ್ರಿ).ಉರುಳಾಡಿಸು; ಓಡಾಡಿಸು: ಅದಕ್ಕೆ ನಿನ್ನನ್ನ ಮೂರು | 


ಮುದ್ದೆ ಮೊದ್ದು ಮದ್ದೂರಾ ಅಂತ ಉದ್ದುದ್ದವಾಗಿ ಕರೆದು ಉಡ್ಡಾಡಿ 
ಸೋದು ನಿಮ್ಮ ಐನೋರು (ನಮ್ಮಳ್ಳಿ. ೩೨). [ಉಡ್ಡಾಡು- -ಇಸ್ಕು] 


ಉಡ್ಡಾಡು (ಕ್ರಿ). ಅತ್ತಇತ್ತ ಚಲಿಸು; ಹೊರಳಾಡು;; ಉರುಳಾಡು : 


ಬಿಡ್ಡರಿತು ಸಿಡಿಗಲ್ಲು ಬೋನ್ಗಳಂ ಬಲಿವುತಂ ಗುಡ್ಡಗಂ ಹರಿಗೊಳ್ಳಿಡಿ|!? 


ದಂಡುಗೋಲ್ಲಳಂ ಉಡ್ಡಾಡಿ ಚಲಿಸಿತು ವ್ಯಾಧರ್ಕಳುಬ್ಬರಿದು ಬಿಲ್ಗಳಂ 
ಜೀಗೈವುತೆ (ಸರಕು. ೨೧-೩೦). [€ ಉರುಡಾಡು] 
ಉಡ್ಡಾಣ, ಉಡ್ಯಾಣ, ಉಡ್ಯಾನ (ನಾ). ಆಕಾಶದಲ್ಲಿ ಸಂಚರಿಸು 
ನಿಕೆ; ಗಗನದಲ್ಲಿ ಹಾರುವಿಕೆ, --ನೆಗೆಯುವಿಕೆ : "ಿಂಹನಾಡನು 
ಪದ್ಮನಯನೆಯನ್ನು ಬಲಾತ್ಕಾರದಿಂದ ಹರಣಮಾಡಿ ಆಕಾಶದಲ್ಲಿ 
ಉಡ್ಡಾಣ ಮಾಡಿದನು (ಪದ್ಮನ. ೯೭); ಒಂದೆರಡು ಸಾರಸಮಿಥುನಗಳು 
ಕೊಳದ ಕಕ್ಕಡದಲ್ಲಿ ಚೇತರಿಸುತ್ತಿದ್ದವು... ಆ ಜೋಡಿನ ಉಡ್ಡಾಣ 
ನೋಡಿ ಕಮಲೆ ಗೋವಿಂದರು ಮಂದಹಾಸ ಬೀರಿದರು (ರಕ್ತದ್ವ. ೨೫೩). 
ಉಜ್ಯಾ ೫: ಇದೇ ಬಗೆಯಲ್ಲಿ "ಹಕ್ಕಿ ಹಾರುತಿದೆ' ಎಂಬ ಅವರ 
ಸುಪ್ರ ಸಕ್ಕ ನಾದ ಕವನದಲ್ಲಿ ಯಾವ ಹತ ಉಡ್ಕಾಣ, ಕಾಲಮಾನದ 
ಕೃಢಕ್ಕ ಪಣ ಇವು ಕಾಣವುವೋ ಅವನ್ನು EE ಕಾಲ' "ಇಂದಿನ 
ವಾಜ್ಮಯದ ಹಾದಿ? ಈ ಸಿಂಹಾವಲೋಕನದ ಲೇಖನಗಳಲ್ಲಿ ಕಾಣ 
ಬಹುದು (ಸಾಹಸಂ. ೬ ಮುನ್ನು ಡಿ). ಉಡ್ಯಾನ ; ವಾಯುಪಥದಲ್ಲಿ ಹಾರಿ 
ಉಜ್ಜೀನನದ ಉಡ್ಕಾನವನ್ನು ಅನುಭವಿಸಿದ ಕುಸುಮಾನ ದುಃಖ 
ಸುಶೀಲಾನ ದುಃಖಕ್ಕಿಂತ ಇಮ್ಮಡಿಯಾಗಿತ್ತು (ಸಮಜೀ. ೮೭೬). 
[ಪ್ರಾ. ಉಡ್ಡಾಣ ಆ ಸಂ. ಉಡ್ಡಯನ] 
ಉಡ್ಡಾಣಗೈ (ಕ್ರಿ). ಹಾರು; ನೆಗೆ: ವೃಷಸೇನನು ಗದೆಯನ್ನು 
ತಕ್ಕೊಂಡು ರಥದಿಂದ ಕೆಳಗೆ ಉಡ್ಡಾಣಗೈದನು (ಮುಂಬಯಿ. ೬-೧೬೦). 
[ಉಡ್ನ್ಡಾಣ * ಗೈ (ಆ ಕೆಯ್‌,)] 
ಉಡ್ಡಾಣಮಾಡು (ಕ್ರಿ). ಆಕಾಶದಲ್ಲಿ ಸಂಚರಿಸು, --ಹಾರಾಡು : 
ರಾಯಗಡದ ಹೆಬ್ಬಾಗಿಲ ಮೇಲೆ ಉಡ್ಡಾಣಮಾಡುತ್ತಿರುವ ಸ್ವರಾಜ್ಯದ 
ಅಭಿಮಾನದ ಹಿಂದುಗಳ ಗೌರವದ ಭಗವೀಧ್ವಜವೂ . .. ದಿಲ್ಲಿಯ 
ಬಾದಶಹನನ್ನು ಭಯಗೊಳಿಸಿದ್ದ ವು (ಅಮಾರಾ. ೧) ; ಅವರಿಗೆ ಇನ್ನೊಂದು 
ಹೊಸ ಪ್ರಯೋಗಕ್ಕೆ ಅವಕಾಶ ಸಿಕ್ಕಿದ್ದರಿಂದ ಅವರ ಕಲ್ಪನಾಶ್ವವು 
ಉಡ್ಡಾ ಎಮಾಕತೊಟಗಿಗು ಕರೊ: 1 [ಉಡ್ಡಾಣ + ಮಾಡು] | 
ಉಡ್ಡಿ, (ನಾ). ರಾಶಿ; ಗುಡ್ಡೆ; ವಿಶೇಷವಾಗಿ (ಗೋಲಿ, ಬು 


ಹಣ್ಣು ಮೊದಲಾದುವುಗಳ) ಮೂರರ ಗುಂಪಿನ ಮೇಲೆ 
ಮತ್ತೊಂದನ್ನು ಇಟ್ಟಿರುವ ಗುಡ್ಡೆ, ಕುಪ್ಪೆ (8). 
ಪರಾ. [ದೇ. | ತುಳು. ಉಡ್ಡಿ; ತೆಲು. ಉಡ್ಡ] 

ಉಡ್ಡಿ, (ನಾ). ಒಂದು ಗಿಡದ ಹೆಸರು: ಉಡ್ಡಿ, ವುಡಿಗೆ, ಗೂಡು 
ಮುರ್ಕಿ, ಚಿತ್ತೋಡೆ, ಉದುರೆ (ಮೈಔಗಿ. ೩೨-೬೧೧). (2) 

ಉಡ್ಡಿಗ (ನಾ). ಅಡಕೆಯ ಕಾಯಿ: “ಈ ಅಡಿಕೆಯ ಫಲವು ಉಡ್ಡಿಗ 
ಮೆನಿಸುಗು? (ನಾಚಿರಾ. ೧೧೩). [?] 

ಉಡ್ಡಿಗಜುಗ (ನಾ). ಮೂರು ಗಜ್ಜುಗಗಳ ಮೇಲೆ ನಾಲ್ಕನೆಯ 
ದನ್ನು 
ಪರಾ. 


< > 
ಒಡ್ಡಿ 


[ಉಡ್ಡಿ * ಗಜುಗ] 


ಆಲಗಿ 


ಪೇರಿಸಿ "ಇಟ್ಟಿರುವ ಗಜ್ಜುಗದ ರಾಶಿ (8). "ಒಡ್ಡಿಗಜುಗ' |4 


ಉಣ್‌ 


| ಉಡ್ಡಿ ಯಾಣ (ನಾ). 


[ಯೋಗ] ಹಠಯೋಗದ ಮೂರು ಬಂಧ 
ಗಳಲ್ಲಿ ಒಂದು. "ಉಡ್ಡಿಯಾಣಬಂಧ' ಪರಾ. (ಸಂ. ಉಡ್ಲಿಯಾನ] 
| ಉಡ್ಡಿ 3 ಯಾಣಬಂಧ (ನಾ). [ಯೋಗ] ಹಠಯೋಗದಲ್ಲಿ ಒಂದು 
ಬಗೆಯ ಬಂಧ : ವರನಾಡಿ ಕಂದದೆಡೆಯ ನಾಭಿಚಕ್ರದುಶರಿಕೆಳಗೆಂಬೆರ 
ಡೆಡೆಯನು ಪಿರಿದು ಬಂಧಿಪ್ರದುಡ್ಡಿಯಾಣಬಂಧವಹುದದು ಜರೆ ಮರಣ 
ವನು ಕೆಡಿಸುತಿರ್ಕು (ಕೈವಲ್ಯ. ೫-೧೫-೨). [ಉಡ್ನ್ಡಿಯಾಣ * ಬಂಧ] 
ಉಡ್ಡೀಣ (ನಾ). ನೇಲೆಹಾರುವುದು ನೆಗೆಯವುದು : ಉಡ್ಡೀಣ 
ಕ್ರೋ ೇಣದಿಂದ ಹೊಳೆಹೊಳೆದು . . . ಉತ್ತುಂಗತುಂಗದ ಸತ್ವರಿದಿ 
ರಾಗಿ - ಘರ್ಜಿಸುತ ಪಲ್ಮೊರೆಯಲು (ಜಿನಮು. ೨೨-೯). 
ಹೆ“ ಉಡ್ಡೀನ] 
ಉಡ್ಡೀನ (ಗು). ೧.. ಆಕಾಶದಲ್ಲಿ ಸಂಚರಿಸುವ, ಹಾರುವ; 
ಮೇಲೇರುವ : ಉದ್ದಾ ತ್ರಂತಭ್ರಮರಮುಂ ಉಡ್ಡೀನ ಹಂಸಸಾರ್ಥಮುಂ 
| (ಕಾದಂಉ. ೫೩೯). (ಕು. ೨. ಪಕ್ಷಿಗಳ ಹಾರಾಟದ ಎಂಟು ವಿಧ 
| ಗಳಲ್ಲಿ ಒಂದು : 'ಉಡ್ಡೀನ ಸಂಡೀನ ತಿರ್ಯಗ್ಹೀನೋಡ್ಡೀನಾವಡೀನ 
| ಪ್ರಕೃತಿ ಗರುಡನೇಂ ವಿಸ್ಮಯಂ ಸೌಭವೇಗಂ (ಜಗನಿ. ೧೮-೯೪). [ಸೆಂ.] 
ಉತ್ತು (ಕ್ರಿ). ಪ್ರತಿಭಟಿಸು; ಎದುರಿಸು: ಚೌಳಿಕಂ ತನ್ನ 
| 


ಕ 
| 
| 
| 
| 


15 


ಚಾತುರ್ಬ್ಬ್ಬಲದಿಂ ಬಂದುಡ್ಡೆ ವನ್ಶದ್ವಿಪಘಟಿಯನಿಭೇಂದ್ರಾರಿ ಪೊಕ್ಕಂತೆ 
(ಕಇಆ. ೨-೨-೫೧; 1058). “ಒಡ್ಡು > ಫರಾ. 
[ಜೀ. ॥ ತುಳು. ತೆಲು. ಒಡ್ಡು] 
20| ಉಡ್ಯಾಣ "ಉಡ್ಡಾಣ? ನೋ. 
ಉಡ್ಕಾಣಚೇಷ್ಟೆ (ನಾ). ಅರವತ್ತುನಾಲ್ಕು ವಿದ್ಯೆಗಳಲ್ಲಿ ಒಂದು; 
ಆಕಾಶದಲ್ಲಿ ಸಂಚರಿಸುವ ವಿದ್ಯೆ: ಅಕ್ಷರ ಲೆಕ್ಕ ಗಂಧರ್ವ. . 
ಇಂದ್ರಜಾಲ ಮಹೇಂದ್ರಜಾಲ ಉಡ್ಕಾಣಚೇಷ್ಟೆ ಪರಕಾಯಪ್ರವೇಶ 
. « ಇವೆಲ್ಲವ ಕಲಿತೊಡೇನೋ -ಚೌಸಸ್ಟಿವಿದ್ಯಾಕಳಾವಿದನೆನಿಸಿಕೊಂಬ 
ನಲ್ಲದೆ ಲಿಂಗವಂತನೆನಿಸಿಕೊಂಬುದಿಲ್ಲ (ಮಡಿಮಾ. ೬೧)- 
[ಉಡ್ಕಾಣ («ಆ ಉಡ್ಡಾಣ) + ಚೇಷ್ಟೆ] 
ಉಡ್ಯಾನ "ಉಡ್ಡಾಣ' ನೋ. 
ಉಣ್‌, ಉಣು, ಉಣ್ಣು (ಕ್ರಿ). ಉಂಡ (ಭೂತಕ್ಕ) ; ಉಂಡು 
(ಭೂ ತ ನ್ಯೂ). ೧. (ಆಹಾರಪದಾರ್ಥ ಮೊದಲಾದುವನ್ನು) 
ತಿನ್ನು; ಊಟಮಾಡು ; ಸೇವಿಸು; ಮೆಲ್ಲು: ದೇವಾನ್ಲೇವನ 
ಪರಿಜನಮಲ್ಲಾಡೆ ಪೆಟನೊರ್ವನಾರುಮುಂಣ್ಹೊಮೆಣ್ಣುಕೆಂ (ಎಕ, ೪1, 
ಕೊಪ್ಪ ೩೭-೪; ಸು. 675) ; ಉಪಾಧ್ಯಾ ಯಂಗೆ ಕಟಮೆಯ ಕೊಟುಂ 
ತುಪ್ಪಮುಂ ತೊವೆಯುಮನುಣಲ್ಕೊಟ್ಟು (ವಡ್ಡಾರಾ. ೭೫-೧೫); 
ಎನ್ನಟ್ಟಿಡುಗೆಯೆನುಂಡೊಡೆ ಬಿನ್ನಣಮೇನರಸ ನರೆಗಳಾಗವು (ಪಂಪಭಾ. 
೮-೫೪) ; ಉಡುವಲ್ಲಿ ಉಂಬಲ್ಲಿ ಸಂಗ ಶರಣೆಂದೆನುತೆ (ಬಸರ. ೩-೧೩೪); 
ಬಂಧುಗಳ ಗುರುಗಳ ಸಹೋದರರ. ಕೋಲನಮೊನೆಯಲಿ ಕೊಂದು: 
ನೆತ್ತರಗೂಳನುಂಬವೊಲಖಿಳರಾಜ್ಕದ ಮೇಲೆ ಸೊಗಸುವ ಸಿರಿಯನೊಲ್ಲೆನು 
(ಕುವ್ಯಾಭೀ. ೩-೪೨) ; ದುಂಡರಳ್ಗಡಲೆ ಭಕ್ಷ್ಯಗಳ ಬಡ್ಡಿಸಿಕೊಳುತುಂಡರು 
| ನೇಲ ಸೊಕ್ಳುವನಕ (ಮೋಹತ. ೧೮-೮೭). ೨. (ಹಾಲು ನೀರು, 
ಮಕರಂದ ಮೊದಲಾದ ದ್ರವಪದಾರ್ಥಗಳನ್ನು) ಕುಡಿ; ಹೀರು; 
ಪಾನಮಾಡು : ಅಲರಂ ನೋಯಿಸದೊಯ್ಮ ನೊಯ್ಯನಳಿಗಳ್‌ ಬಂಡು 
ವು (ಪಂಪಭಾ. ೫-೮೧); ಎನ್ನೆ ಪಂಚೇಂದ್ರಿಯಂಗಳು ಕಬ್ಬುನ ಉಂಡ 
ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚನ್ನಮಲ್ಲಿ ಕಾರ್ಜುನಯ್ಮ (ಮಹಾದೇ. 
೧೮-೧) ; ತನಿನಾಲನುಂಡು ಬಳೆವರೆಗಿಳಿಗಳುರ್ಕಿನಿಂ (ತಿರುರ. ೨-೧೧) ; 
ತುರುಕರು ಕರೆದರೆ ಉಣಬಹುದಣ್ಣ (ಪುರಂದ. ೧-೧೭೯ ಪಲ್ಲವಿ); ಉಕ್ಕುತಿಹ 
ತಾಯ'ಮೊಳೆವಾಲುಣುತೆ ಸೋಗಿಲೊಳ್‌ ನಕ್ಕಾಡುತುಂ (ಚಿಬಪು- ೫-೩೬). 
56 


25 


ಉಣ್‌ ೮೮೨ ಉಣಾಮಿಣಿ 


೩. ಅನುಭವಿಸು: ಸರ್ಗ್ಗದ ಭೋಗಮನುಣ್ಣಪವರ್ಗ್ಗಕ್ಕಡಿಯಿಟ್ಟೊನ್‌ ದೃಢಭಕ್ತಿಯಿಂದಲಿ ಉಣಲಿಕ್ಳಿ ದವರಿಗೆ ಸಡುರೆಸಾನ್ನವೇ ಸಾಕ್ಷಿ (ಪುರಂದ- 
(ಎಇ. 26, ೧೫೨-೫೫; 915); ಸುರಲೋಕ ಸುಖಂಗಳನುಣ್ಟೆವೆಂಬ ೨-೧೭-೧). ಉಣಲಿಡು - ಉಣನೀಡು : ಭೂನುತೆಯ ಅವಸರವಜೀದು 
(ಆದಿಪು. ೨-೯) ; ಬಾರದ ಭವಂಗಳನುಂಡೆನುಂಡೆ (ಮಹಾದೇ. ೩-೫); ತಾಂ ಸ್ನಾನನನು ಮಾಡಿಸುವಮರ್ದಿನಬೋನವನು ಸವೆವರ್ತಿಯೀದೆಡೆ 
ಜನಪತಿ ಮನ ವಲ್ಲದ ಮನದೊಳೊಡಂಬಟ್ಟು ಬಂದು ತಾಯೊಡನುಣೆ ಮಾಡುವುಣಲಿಡುವಾ (ಸಾಳ್ವಭಾ. ೨೦-೩೧). ಉಣಲುಳ್ಳಂ - ಊಟ 
ನಂಜಿನ ಲಡ್ಡುಗೆಯಂ ಮಾಡಿದು ದನುಣ್‌ ಮಹಾರಾಜಯೆಂಬಿನಂ | 5) ಮಾಡಲು ಹೊಂದಿರುವವನು; ತಕ್ಕಷ್ಟು ಆಸ್ತಿ ಇರುವವನು: 
ಸವಿದುಂಡಂ (ಯಶೋಚ. ೩-೩೨). ಉಣಿ : ೧. ಹರುಷದಿಂದುಣುವನು ಕಳ್ಳನುಣ [ಪಾಠಾಂ. ನವೊ]ಲುಳ್ಳಂ ಬುದ್ಧಿ ವಂತಂ ಧನೇಶ್ವರನುರ್ನೀಪತಿ 
ತಂಗಿ ಬಡಿಸುವರು ಭರದಿಂದಾರೋಗಿಸುವಾ ಮರಳಿ ಬಡಿಸುತಿಹಳುಣುತಿಹ (ಜಾತತಿ. ೧೪-೧೩). ಉಣಲ್ಯೀ - ಉಣನೀಡು : ಮರುದಾನೀತದಳಾಂ 
ನಿಂತು ಮಂದಿರದಶನವನೆಲ್ಲ ಸವಿದಾ (ಜೀವ 9 ಸಾಂ. ೭-೨೪); ಬೆಳಗ್ಗೆ ಬರಂಬೊದಿಸುಇಲೈತ್ತಬ್ದಬೀಜಂಗಳಂ ಶರದಂ ಭೋ ಜಿನಿ ಮಾಡಿದಳ್‌ 
ತಾವು ರಾಣಿಯವರನ್ನು ಕಾಣದೆ ಉಣ್ಣುವುದಿಲ್ಲವೆಂದು ಹಟಹಿಡಿದಿದ್ದರು ದ್ವಿಜವರಂಗಾತಿಥ್ಯ ಸತ್ಯಾ ರೆಮಂ (ರಾಜಶೆೇ, ೬-೧ಂ)- ಉಣಲ್ಪಡೆ ಎ 
(ಹಾಹುತ್ತ. ೩೫). ಜಿ. ಉಣದಿರ್ಪಾ ಧನಮಿರ್ದೊಡೇನು ಸುತನಿರ್ದೇಂ|10 ಊಟಮಾಡುವ ಅದೃಷ್ಟವನ್ನು ಹೊಂದಿರು: ತಡೆಯದೆ ಮುದ 
ಮುಸ್ಪಿನಲ್ಲಾಗದಾ (ಸೋಮೇಶ.೧೬); ದಿವದೊಳ್ಳಿ ವೃಸುಖವನುಣುತಿಂದಿನ ದಿಂದಮೃತಂಬಡೆದುಮುಣಲ್ಪಡೆಯರೆಂಬ ನಾಣ್ನುಡಿಯೆನ್ನೊಳ್‌ ದೃಢ 
ದಿವದೊಳ್‌ ನಿನ್ನನೆ ನೋಡುವೆನೆನುತತಿತವಕದಿನೆಯ್ದಿದೆಂ (ಜಯಕಾ. ಮಾದುದು (ಧರ್ಮಾಮೃ. ೨-೧೫೪). ಉಣಮೇಲ್ಯುಂ ಇ ಊಟಮಾಡ 
೩-೬೯) ; ಹಾರದೆ ಸಾರದೆ ಹೊಟಹೊಟಗಾಡಿ ಸಂಸಾರ ದುಃಖವ ನುಣು ಬೇಕು; ಅನುಭವಿಸಬೇಕು: ತಂತಮ್ಮ ಮಾಡಿದುದಂ ತಾಮುಣ 
ತಿಹರು (ಭರಚ, ೧-೧೦೨). ಉಣ್ಣು : ೧. ಹರಂ ಕರುಣಿಸುತ್ತಾ ವೊಬ್ಬ ವೇಟ್ಟುಂ (ಕಾದಂಪೂ. ೬೨೮). ಉಣಿಯೆಳೊಡು - (ಇನ್ನೊಬ್ಬರಿಗೆ) 
ರುಣ್ಣೆವೆನೆ ಹರನ ಭಕ್ತರು ಸಪಂತಿಯಲುಣ್ಣವೇಳ್ಳುಮೆನೆ (ಇಳೆರ. ದೇ.|15। ಅನುಭೋಗಿಸಲು ಕೊಡು: ಇನ್ತ್ನುಣ್ವೋರುಂ ಉಣಿಯೆಕೊಡು 
೫೫-೫) ; ಎವೆಯಿಕ್ಕ ದುಸಿರಿಕ್ಕದುಣ್ಣದ ಜಿತೇಂದ್ರಿಯತ್ವವ ತಳೆದ (ಸಿದ್ಧರಾ, ವೋನುವರ್‌ (ಎಕ. ೪1, ಕೊಪ್ಪ. ೩೭-೫; ಸು. 675). ಉಣ್ಣದರ್‌, 
೧-೨೬); ಉಣ್ಣುವ ಪದಾರ್ಥಗಳನ್ನು ಆಗಾಗ್ಗೆ ಬದಲು ಮಾಡುತ್ತಿರಬೇಕು ಉಣ್ಣದವರು - ಆಹಾರವನ್ನು ತೆಗೆದುಕೊಳ್ಳದಿರುವವರು ; ದೇವತೆ 
(ಮುಂಬಯಿ. ೪-೨೫) ; ಕರೆದರೆ ಉಣ್ಣು, ತೆರೆದರೆ ಮುಚ್ಚು, ಸೇರಿದ ಗಳು: “ ಅಮರ್ದುಣಿಸಿಗಳುಣ್ಣದರೆನೆ ದೇವವ್ರಾತಕಮರ್ದ ನಾಮಮಿ 
ಒಡೆಯಗೆ ಎರಡು ಬಗೆಯ ಬೇಡ (ಗಾದೆ); ಮಾಡಿದವನುಂಡಾನು ಮಣಿ ವಕ್ಕುಂ” (ಕವಿಕಂ. ೩೨), ಉಣ್ಣದರುಣ್ಬಮರ್ಜು ಮರ್ದಮರ್ದ 
ಯಂಥ ಕಡುಬು (ಗಾದೆ). ೩, ನೆಲನನಗೆದು ಮಡುಗದಿರಾ... ಉಣ್ಣದೆ |20 ಫೊಂಬಾಟ್‌ದೋಂಟದೊೊತ್ತಿನ ಪೇರುಚ್ಚದಿಂ (ರಾಮಾಶ್ವ. ೭೨-೨೮) ; 
ಹೋಗದಿರಾ (ಬಸವ. ೨೦೧) ; ತಾನು ಉಣ್ಣದ ದ್ರವ್ಯ ತಾಳ್ಕುದ್ದ ಇದ್ದ ಹಣ್ಣಾಗದೆದೆಯ ವಿರನಿಗಿವನಿಗೆ ನೋಡಲುಣ್ಣದವರು ಪಾಸಟಯೆ 
ರೇನು (ಪುರಂದ. ೧-೧೩೯-೧); ಉಣ್ಣಲಾರದವ ಇಕ್ಕ ಲಾರ | ಗಾದೆ). (ಕುರಾಸಾಂ. ೩೩-೯). ಉಣ್ಣದರಬೀಯ - ದೇವತೆಗಳ ಆಹಾರ; 

ಉಂಡವರಮಸನೆಗೆರಡುಬಗೆ - ಊಟಮಾಡಿದ ಮನೆಗೆ ದ್ರೋಹ ಅಮೃತ: “ಇರದೆಯುಣ್ಣದರಬೀಯಮೆನಲ್ಯನುಕರಿಪರಿರದೆ ಕವಿಗಳ 
ಮಾಡು, --ಕೇಡುಬಗೆ: ಉಂಡಮನೆಗೆರಡುಬಗೆದ ಮಹಾಪಾತಕ ಮನಮೊಲಿದಮೃತಾಖ್ಯಮೆಂದು? (ಕವಿಕಂ. ೩೧). ಉಣ್ಣದೂರು - 
ಬರದಿದ್ದೀತೆ? (ಕುರುಕಾ. ೧೧೯). ಉಂಡುಡು - ಊಟಮಾಡಿ ಬಟ್ಟಿ 25 ಊಟವನ್ನು ಮಾಡದ ಊರು; ಸ್ವರ್ಗ: ಬಣ್ಣವಾಯ್ದೆಕೆಯ ಬಾಲೆ 
ಯನ್ನು ಧರಿಸು; ಸುಖವಾಗಿ ಜೀವನ ನಡಸು : ಪದೆಪುಗೆಡ[ಲ]ಬ್ಛಿ ಯರು ಬಣ್ಣಿಸಿ ಚಮರವ ಡಾಕೈಸುತ ಬಂದರುಣ್ಣದೂರಬಲೆಯರಂತೆ 
ಯೊಡವುಟ್ಟದ ಮಾವನ ಮನೆಯೊಳುಂಡುಟ್ಟು ೦ ನೀಮೊದೆದೊಡೆ (ಶ್ರೀಪಾಲ. ೧೩-೧೮೭). ಉಣ್ಣಪಡು - ಊಟ ಮಾಡದೆ ಮಲಗು ; 
ಗೆಯ್ವೆಯೊ ನಾಯುಜ್ಜದ ದೋಣಿಯೊಳೂಡಿದೊಂಗೆ ಪದಯಿದನೆ ಕರಂ ಉಸವಾಸ ಮಲಗು : ಪಸಿದುಣ್ಣಪಟ್ಟು ಬಿರ್ದಿರ್ದು (ಅದಿಪು. ೧೪-೬೮). 


(ಸುಕುಮಾ, ೨-೬೯); ಉಂಡುಟ್ಟು ತೊಟ್ಟ ನಂಟರ ತಂಡಂ ತನಗಾಗೆ 
(ಸಮಪ. ೫-೧೪೬) ; ಉಂಡುಟ್ಟು ಬಾಳ್ವ ನರರಂ ಕಂಡರೆ ಸೈರಿಸದ 
ಚಂಡವೇ ಗನ ಕಥೆಗೆ (ಧರ್ಮಪ. ೪೨೯). ಉಣಕಲ್‌ - ಊಟ 
ಮಾಡಲು ಕಲಿ: ಉಣಕಲ್ಪಲ್ಲಿಯೆ ಹಸಿವಾದುದು (ಪಾರ್ಶ್ವಪು. ೫-೪). 
ಉಣಕೊಡು- ಊಟಮಾಡುವುದಕ್ಕೆ ಕೊಡು: ಮಾತನೆ ಉಣ 
ಕೊಟ್ಟು ಮಾತನೆ ಉಡಕೊಟ್ಟು ಮಾತಿನ ಮುತ್ತ ತೊಡಕೊಟ್ಟು ಬೆಳಗೆ 
ಹೋದಾತನೇ ಜಾಣ (ಸರ್ವಜ್ಞ. ೧೯೩೦). ಉಣನೀಡು ಐ ಊಟಕ್ಕೆ 
ಬಡಿಸು; ಊಟಕ್ಕೆ ಇಕ್ಕು: ರಂಗಾರು ಆದಾರ ಉಂಬುಡುವ ಕುಲವಲ್ಲ 
ಕುಂಬಳೆಲೆಯಾಗ ಉಣನೀಡ (ಲೋಕಗೀ. ೧೫೪-೨೬). ಉಣಬಡಿಸು ಎ 
ಉಣನೀಡು : ತಾಮಸನ ತಡೆಗಡಿದು ಭೂತಸ್ತೋಮಕುಣಬಡಿಸುವೆನು 
(ಕುವ್ಯಾಕ. ೧೨-೧೭) ; ಊರೆಲ್ಲ ನಂಟರು ಉಣಬಡಿಸುವರ ಕಾಣೆ (ಪುರಂದ. 
೧-೭೮ ಪಲ್ಲವಿ. ಉಣ ಬರು - ಊಟಮಾಡುವುದಕ್ಕೆ ಬರು, -- 
ಆಗಮಿಸು : ಉಣಬಂದ ಜಂಗಮಕೆ ಉಣಬಡಿಸರೊಲ್ಲದಲೆ ಉಣದಿರ್ಪ 
ಲಿಂಗಕುಣಬಡಿಸಿ ಕೈಮುಗಿವ ಬಣಗುಗಳ ನೋಡ (ಸರ್ವಜ್ಞ. ೨೦೦). 


(ದೇ. ಗ ತನಿ. ಮಲ. ಉಣ್‌ ; ಶುಳು. ಉಣ್‌, ಉಣು; ಕೊಡ. 
ಉಣ್‌ ; ಕೋಲಾ. ಉಣ್‌ - ಕುಡಿ, ಹೀರು ; ಪರ್ಜಿ. ಗಡಬ. ಉನ್‌ = 
ಕುಡಿ; ಗೊಂಡಿ. ಉಂಡಾನಾ - ಕುಡಿ; ಕುಣ. ಉಣ್ಣ್ಟ್‌ ಎ ಕುಡಿ; 
ಕುವಿ. ಊಂಡಲಿ - ಕುಡಿ] 

ಉಣ (ನಾ). ಒಬ್ಬಾತನ ಹೆಸರು (?) : ಸೀತೆಯಂ ರಾವಣನುಯೆ 
» ಜಟಾಯು ಕಾದಿ ಸತ್ತಲ್ಲಿ ರಾಮಪ್ರತಿಸ್ಕೆಗೆಯ್ದಲ್ಲಿ ಉಣಂ ದೇಗುಲವಂ 
95 ಮಾಡಿದಡೆ (ಎಕ. ೩1, ಮೊಳಕಾ. ೨೭-೩; 962). [?) 
ಉಣಚ (ನಾ). ಒಂದು ಜಾತಿಯ ದೊಡ್ಡ ಮಾನು: ಉಲೂಪಿ 
ಶಿಶುಕಃ - ೨ ಶಿಶುನಿನ ಹಾಗೆ ಚಪಲವಾದ ಉಣಚಿ ಮಾನಿನ ಹೆಸರು 
ಗಳು» (ಸಿದ್ಧಾಂತಿ. ೭೩). ಔ ಈ ಮಾನಿಗೆ ಕಡಲುಹಂದಿ ಎಂಬ 
ಹೆಸರೂ ಉಂಟು. (ದೇ. ॥ ತಮಿ. ಉಳುವೈ; ತೆಲು. ಉಣುಜು) 
40 ಉಣಚ್ಛಿ (ನಾ). (ರಾಗಿ, ಜೋಳ ಮುಂತಾದ ಧಾನ್ಯದ) ತೆಕೆಗಳ 
ಬುಡ; ತೆನೆಯ ತೊಟ್ಟಿ ನಂತಹ ಕಡ್ಡಿ; “ತೆನೆಯ ಹಿಂದಿನ ಗಣೆ” 


(ಜಾನಕೋ. ೨೦): ತೆನೆಗಳನ್ನು ತುಳಿಸುವಾಗ ಅವು (ಉಣಚಿಗಳು) 
ಉಣಲಿಕ್ಕಿಸು- ಊಟಕ್ಕೆ ಬಡಿಸುವಂತೆ ಮಾಡು; ಊಟಹಾಕಿಸು: | | ದನಗಳ ಕಾಲೊಳಗೆ ಸಿಕ್ಕು ನೋವು ಮಾಡುವುವು (ಕಸಾಪ. 1, ೧೩೧). 
ತನ್ನ ಪಂತಿಯೊಳುಣಲಿಕ್ಸಿಸಿ ಕಪ್ಪುರಂಬೆರಸು ತಂಬುಲವಂ ಕೊಟು 


ವ [2] 
(ಸುಕುಮಾ. ೨-೫೯ ವ). ಉಣಲಿಕ್ಕು - ಉಣನೀೀಡು: ಅಂಬಿನ [4 ಉಣಾಮಿಣಿ (ನಾ). ಒಂದು ಬಗೆಯ ಗಿಡ: ಉಣಾಮಿಣಿ ಗಿಡ; 
ಫೊನೆಯಲುಣಲಿಕ್ಕುವೆನು ರಣಭೂತಕ್ಕೆ ನಿನ್ನೊಡಲ(ಕುವ್ಯಾದ್ರ್ರೋ. ೧-೫೫); ಕರೀಬಳ್ಳಿ (ಮೈ. ೭೬-ಗಿ೫೬೭). [?) 


PS 
(ಬ 
ಅ 


ಉಣಿ 


-ಉಣಿ (ಪ್ರ). ಇದನ್ನು ತಿನ್ನುವುದು, ತಿನ್ನುವವನು ಎಂಬ ಅರ್ಥ 
ದಲ್ಲಿ ಸೇರುವ ತದ್ಧಿ ತಪ್ರತ್ಯುಯ : ಉಣಿ ಪ್ರತ್ಕಯಮೊದವುಗುಮನ್ವಿತ | 
ದಿನುಣ್ಬನಿದನೆಂಬೆಡೆಯೊಳ್‌ . . . ಉಣಿಪ್ರತ್ಯಯಕ್ಕೆ - ಅಮರ್ದುಣಿೆ, 
ಕಳ್ಳುಣಿ, ತುಡುಗುಣಿ (ಶಮದ. ೨೦೨, ಪ್ರಯೋ) ; ಅಮರ್ದುಂಬರೆಲರುಣಿ 
ಗಳಿಗಿದಿರಾಗಿ ಮಾತಾಡೆ ರನುಣಿ ಗಂಗೆಗೆ ತನ್ನ ತೊಡವಿತ್ತನಾಣ್ಮನೆಂದುಮೆ 
ಕಿನಿಸೆ (ನೀಕೈಪು. ೩-೫-೧). (ಉಣ + ಣ್ಯ) 

ಉಣಿಕ (ನಾ). (ದನಗಳ ಮೈಯಲ್ಲಿರುವ) ಉಣ್ಣೆ ಎಂಬ ಕೀಟ: 
ಹರಿಹರ ಪಂಕಜಭವನುಂ ನರ ಸುರ ಪನ್ನಗ .ಖಚರ' ಮುನಿಗಳುಂ ನೆರಲ 
ನಿರ್ಪರ್ಸರಗಾಡುವ ಪಶುಗಳೊಳೊಸೆದಿರಲೇನುಣಿಕಗಳೊ (ಪಾಠಾಂ. 
ತಾನೆಂತೊ] ತೊನಸೆಗಳೊ ನೊಣವುಗಳೊ (ಸಮಪ. ೯-೬೦). 

(ದೇ. ॥ ತುಳು. ಉಣುಂಗು] 
ಉಣಿಕೆ (ನಾ). ಊಟವನ್ನು ಮಾಡುವಿಕೆ (8). [ಉಣ್‌ + - ಇಕೆ] 
-ಉಣಿಗೆ (ಪ್ರ)--ಉಣಿ (ಕ). "ಆದುಣಿಗ', "ಎಲರುಣಿಗ' ಪರಾ. 
[ws + -ಇಗ] 

ಉಣಿಸು, ಉಣ್ಣಿಸು (ಕ್ರಿ). ೧. ಉಣ್ಣುವಂತೆ ಮಾಡು; ಊಟ 
ಮಾಡಿಸು; ತಿನ್ನಿಸು: ಬಾರದ ಭವಂಗಳಲ್ಲಿ ಬರಿಸಿ ಉಣ್ಣದ ಊಟವ 
ನುಣಿಸಿ ವಿಧಿಯೊಳಗಾಗಿಸುವ ಕೇಳಿರಣ್ಣ (ಮಹಾದೆೇ. 
ನೇಸರ್ಪಡುವುದುಂ ರಾತ್ರಿಯೊಳ್‌ ಮತ್ತ ಮುಣಿಸಲೆಬ್ಬಿಸಿದೊಡೆ (ಪಾಕಾಂ. 
ಉಣಲ್‌ ಎಬ್ಬಿಸಲ್ಕೆ] ಆನೊಲ್ಲದಿರೆ (ಧರ್ಮಪ. ೯-೨೩ ವ) ; ಧನದನನು 
ದೊರೆಗೆಡಿಸಿದನೀಶಾನ ನನಿಳೆಯೊಳು ತಿರಿದುಣಿಸಿದನದಟಂದ (ತ್ರಿಪುಸಾಂ. 
೬-೬೬) ; ವಿಷವಿಕ್ಕಿ ದವಗೆ ಷಡ್ರಸವನುಣಿಸಲುಬೇಕು (ಪುರಂದ.೨-೭೫-೧). 
೨. ಕುಡಿಸು; ಪಾನಮಾಡಿಸು: ಮೊಲೆಯನುಣಿಸಿದ ಪೂತನಿಯ 
ಪಿಡಿದಸುವನಪಹರಿಸಿ (ಹಭಸಾ. ೩೦) ; ಉಣಿಸಿದಳ್‌ ಕೂಸನಬ್ಬೆ 
(ಶಬ್ದಾನು. ೫೩೬ ಪ್ರಯೋ). &. ಅನುಭವಿಸುವಂತೆ ಮಾಡು: ಉಣ್ಣು 
[ಚತು)ರಂಗಬಲಮೆನೆ ಗೊಣ್ಣಮುಣ್ಣಿ ಮಹಾದುರ್ಗ್ಗಮುಣ ಭುಜಬಲ 
ಮೆನ್ಹಾರೆ[0]ಟುಣ್ಣುಣಿಸಿದೊಡಂ ನಿಲೆಯಿಂ * % ೫ ನೆಗಚ್ಚ ಕನ್ನನ ಬಣ್ಬಂ 
(ಸೌ. 201-1, ೪೮-೨೩ ; 1007) ; ಕ್ಷಿತಿಯೊಳು ಸತಿಯ ಕಾಲಿಗೆ ಪತಿ 
ಯೇ.ಗಲಾ ಸತಿಗೆ ಮಹಾಂಧನರಕಮಂ ಪ್ರತಿ ಜನ್ಮಜನ್ಮದೊಳುಣಿಸದೆ ಬಿಡ 
ದೆಂದು ಮಡಿವಂತರೆಯ್ದೆ ಪೇಳುವರೆ. (ಅಂಜಚ. ೮-೧೦೨). ಉಣ್ಣಿಸು: 
೧. ನಿನಗುಣ್ಣಿಸಿದ ಬೋನವನದುಣ್ಣದೆ ಹೋದೊಡೆನ್ನಾಣೆ (ಬಸಪು 
೨೪-೭೫). ೨. ಮಲಹರಂಗುಣ್ಣಿಸದ ಪಾಲಂ ನಲಿದು ನಿಚ್ಚಂ ಕುಡಿದ 
ಪಾತಕಿ (ಬಸಪು. ೧೪-೩೦). [ಉಣ್‌ + ಇಇಸ್ಯು] 

ಉಣಿಸ್ಮು (ನಾ). ಊಟ; ತಿಂಡಿ; ಆಹಾರ: ನಾನಾಪ್ರಕಾರ 
ದುಣಿಸಂ ಸುಗಂಧಪುಷ್ಪ ದಿವ್ಯಾ ಹಾರಮನಾಕಂಠಪ್ರ ಮಾಣಂಬರೆಗಂ ತಣಿ 
ಯುಂಡು (ವಡ್ಡಾರಾ. ೭೮-೨೨) ; ಪಸಿವು ದೊರೆಕೊಳ್ಳು ಮುಣಿಸುಗಳಿನಿ 
ಕೆಯ್ದುಂ (ಪಂಪಭಾ. ೫-೪೭) ; ವಿಧುವಿಲ್ಲದಿರುಳ್‌ ಕೆಲಡೊಳ್‌' ವಧು 
ವಿಲ್ಲದ ಲೀಲೆ ಮಧುರಮಧುವಿಲ್ಲದ ಪೂ ದಧಿಯಿಲ್ಲದುಣಿಸದೇವುದೊ ಬುಧ 
ರಿಲ್ಲದ ಸಭೆ ಸರಸ್ವತೀಮಣಿಹಾರಾ (ಕಾವ್ಯಾವ. ೪೧); ಅತಿವೇಳೆಯಾ 
ಯ್ತಿಂದು ನಮ್ಮ ಪಂತಿಯೊಳೆಲ್ಲ ಸತಿಯರಿಗುಣಿಸಾಗಲೆಂದು ಕ್ರಿತಿಪನೆಲ್ಲರಿಗೆ 
ಕುಳ್ಳಿ ರಲಿಡಿಸಿದನು (ಭರಚ. ೪-೧೭) ; ನಿನ್ನ ನಗೆಯ ಬೆಳಕಿನಲ್ಲಿ ಜಗಕೆ 
ಬೇಕೆ ಬಣ್ಣವು ಬರಲು; ನನ್ನ ಜೀವ ನಯನ ಬೇರೆ ಉಣಿಸನುಣ್ಣವು (ಅರಳು. 
೨೩೨೧೮)... [ಉಣ್‌ + -ಇಸ್ಯು. ! ತುಳು. ಉಣಸು, ಒಣಸು] 

ಉಣು "ಉಣ್‌' ನೋ. 


೨೪-೨); 


ಉಣುಗು (ನಾ). “ದನಕರುಗಳಿಗೆ ಮತ್ತು ನಾಯಿಗಳಿಗೆ ಹತ್ತಿಕೊ | 


ಳ್ಳುವ ಒಂದು ಕೀಟ; ಉಣ್ಣಿ” (ಸಿರಿಕೋ). "ಉಣಿಕ' ಪರಾ. 
[+ ತುಳು. ಉಣುಂಗು] 


ಆಲ 


ಉಣ್ಣೆ, 

ಉಣುಗೋಲ್‌, ಉಣುಗೋಲು (ನಾ). ಮರದ ದಿಮ್ಮಿ ಅಥವಾ 
ಹಲಗೆಗೆ ರಂಧ್ರವನ್ನು ಮಾಡಿ ಆಕಡೆ ಈಕಡೆ ಸರಿದಾಡಿಸಲು 
ಬರುವಂತೆ ಸೇರಿಸಿದ-ಗಳು : ತಡಿಕೆ ಗೋಡೆ ಯನಿಟ್ಟು, ಬೆಳಕಂಡಿಯಂ 
ಬಿಟ್ಟು ಹುತ್ತದೆರೆಯಂ ಮೆತ್ತಿ, ಕಣೆನೆಯ್ದ ಬಾಗಿಲಂ ಬಲಿದು ಸುತ್ತೆ 
ತ್ತಲುಂ ಮುಳ್ಳೊಡ್ಡನಡಕಿ, ಮೇಣ್‌ ತಡಬೆಯುಣುಗೋಲ್ಲಳಂಮಾಡಿ, 
ವಿರಚಿಸಿದರಾಶ್ರಮವನತಿಶ್ಲಾಘ್ಯಮಂ ವನಭೋಗ್ಯಮಂ (ಶ್ರೀರಾಮಾ. 
೧೯೬-೬೬). ಉಣು ಗೋಲು: ಬೇಲಿಯೊಡ್ಡಿಗೆ ಹಾಕಿದ್ದ ಉಣು 
ಗೋಲನ್ನೂ ಸರಿಸಿ (ಮಲೆಮ. ೨೩೦) ; ಮನೆಯ ಉಣುಗೋಲು ದಾಟು 
ವಾಗ (ಬಾಳಿನೈ. ೯೭). [ಉಣ್ಯು * ಕೋಲ್ಡ್‌] 

ಉಣುಗೋಲು "ಉಣುಗೋಲ್‌ ' ನೋ. 

ಉಣುಮನೆ (ನಾ). ಊಟದ ಮನೆ: ಬಂದನನಿತರೊಳ್‌ ಸಾರಣಂ ರಣ 
ವಾರ್ತೆಯಂ ತಂದ ಚಾರನಂ ತರವೇಳ್ದನುಣುಮನೆಗೆ (ಶ್ರೀರಾಮಾ. 
೬೫೫-೩೪೪), [ಉಣು (ಆ ಉಣ್‌) + ಮನೆ] 

ಉಣೆ (ನಾ). ಯಣಚಿಹ್ನೆ (೨). 

[*- ಮರಾ. ಉಣೇ ಆ ಪ್ರಾ. ಊಣ ಆ ಸಂ. ಊನ] 

ಉಣ್ಣಗುಳಿ (ನಾ). ಊಟಮಾಡುವುದನ್ನೇ ಅಭ್ಯಾಸವಾಗಿ ಉಳ್ಳ 
ವನು; ಹೊಟ್ಟಿ ಬಾಕ: ಉಪವಾಸ ವನವಾಸಗಳಿಂದ ತೊಳಲುತ್ತ 
ಬಳಲುತ್ತ ' ಮರುಗುವ ಮಾನವ ಬಾಂಧವರನು ಧ್ಯಾನಿಸದೆ, ಮನ್ನಿ ಸದೆ, 
ಅಟ್ಟುಂಬ ಉಣ್ಣಗುಳಿ ನಾನೆತ್ತ (ಅಂತರಾ. ೪). [ಉಣ್‌ + -ಕುಳ್ಳಿ] 

ಉಣ್ಣವಳಿ (ನಾ). ನ್ಯೂನತೆಯಿಲ್ಲದಿರುವುದು ; ಹಿರಿದು ; ದೊಡ್ಡದು: 
* ಉಣ್ಣವಳಿಯೆಂದಂ ಹಿರಿದು?” (ಶಮದ. ನ.ಪರಿ.೨); “ನೀಡು ಸೋಡಂಬಾಡ 
ಮೆಂದುಣ್ಣವಳಿಯೆಂಡೆನೆ ಪಿರಿದೆನಿಪ್ಪರ್ಥಮಕ್ಕುಂ ೨ (ಕಬ್ಬಿಕ್ಕೆ. ೮೮). [?) 

ಉಣ್ಣಿ, ಉಣ್ಣೆ, (ನಾ). ದನಗಳ ಮೈಗೆ ಅಂಟಿಕೊಂಡು ರಕ್ತವನ್ನು 
ಹೀರಿ ಜೀವಿಸುವ ಒಂದು ಬಗೆಯ ಕೀಟ : *ವ್ರಣಾಶನಮೆನಲ್ವುಣ್ಣಿ 
(ಮಂಗರಾ. ೪೯-೧೪) ; ಉಣ್ಣಿ ಕೆಚ್ಚಲು ಹತ್ತಿ ಉಂಬುದೇ ನೊರೆನಾಲ 
ಪುಣ್ಯಕ್ಷೇತ್ರದಲ್ಲಿ ಹುಟ್ಟ ಉಣ್ಣದವನು ಆ ಉಣ್ಣಿಯಿಂದ ಕರಕಪ್ಪ 
ರಾಮನಾಥ (ದೇೇದಾವ. ೪೧-೭೯); ಕೆಚ್ಚಲು ಕಚ್ಚಿದ ಉಣ್ಣಿ ಬಲ್ಲುದೇ 
ಹ್ಷೀರೆದ ರುಚಿಯನು (ಮಡಿಮಾ. ೧೩-೧೬). ಉಸೆ: ಉಣ್ಮೆ [ಪಾಠಾಂ. 
ಉಣ್ಣಿ] ಕೆಚ್ಚೆಲೊಳಿರ್ದು ಉಣ್ಣದದು ನೊರೆವಾಲ ಪುಣ್ಯವ ಮಾಡಿ 
ಉಣಲ್ಲೊಲದವನಿರವು -ಉಣ್ಣೆ [ಪಾಠಾಂ. ಉಣ್ಣಿ! ಗೂ ಕಷ್ಟ (ಸರ್ವಜ್ಞ. 
೬೬೦); ಕರುವಿಗೆ ಮೈತುಂಬ ಉಣ್ಣೆ ಹತ್ತಿಬಿಟ್ಟದೆ (ರೂಢಿ). 

(ದೇ, | ತಮಿ. ಮಲ. ಉಣ್ಣಿ ; ತೆಲು. ಉನ್ನಿ; ಕೋಲಾ. ಉಣಿ] 

ಉಣಿಸು "ಉಣಿಸು? ನೋ. 

ಉಣ್ಣೀಮೆಳೆ (ನಾ). ಒಂದು ಬಗೆಯ ಗಿಡ; ಲಂಟಾನ : ನಮ್ಮೂರ 
ಬೇಲಿಗಳಲ್ಲಿ ಉಣ್ಣೀಮೆಳೆ (ಲೆಂಟಾನ್‌) ವಿಶೇಷವಾಗಿದ್ದು ಆದರಲ್ಲಿ ನಾನಾ 
ಬಣ್ಣದ ಹೂವು ಬಿಡುತ್ತಿತ್ತು (ಹುಟ್ಟಿಹ. ೧೨೭). [ಉಣ್ಣಿ + ಮೆಳೆ] 

ಉಣ್ಣು "ಉಣ್‌' ನೋ. 

ಉಣ್ಣೆ, "ಉಣ್ಣಿ' ನೋ. 

ಉಣ್ಣೆ (ನಾ). ಕುರಿಗಳ ಮೈಮೇಲಿನ ಕೂದಲು ; ತುಪ್ಪಟ: ಪೊಳೆ 

ಪಳವಟ್ಟು ತೋರ್ಪ ಕುಜಸಿಯುಣ್ಣೆಯ ಪೆಂಡೆರವೆಂಬಿವೊಂದಿ ಗೊಂದಳಿ 

ಸಿರೆ ಬಾಲವಂದದ ತೆರಳ್ಳೆಯಿನಚುತನಾದಮೊಪ್ಪಿದಂ (ಸೂಕ್ತಿಸು. ೭-೭೫); 

ಕುಜಿಯುಣ್ಣೆಯನುಗ್ರಾಗ್ನಿಯೊಳುಆಕ ಸುಟ್ಟಾ ಬೂದಿ ಯೊಳಗೆ ನವ 

ಘೃತಮಂ ತಂದೆಜಕಿದಿಕ್ಕೆ (ಆ ಶ್ಚಶಾ. ೧೧-೩೯) ; ಹತ್ತಿಯು ಉಣ್ಣೆಯ 

ಹಾಗೆ ಮೆದುವಿರುತ್ತದೆ (ಮುಂಬಯಿ. ೪-೨೬) ; ತಾನು ಜಾರಿ ಬಿದ್ದು 

ಉಣ್ಣೆಯಂಂತಹ ನೆಲ ಅಂದ (ಗಾದೆ) ; ಉಣ್ಣೆಬಟ್ಟಿ ಬಣ್ಣ ಕ್ಕಾದೀತೆ (ಗಾದೆ). 

[ಆ ಸಂ. ಊರ್ಣಾ) 


45 


ಉಣ್ಣೇವ 


ಉಣ್ಣೇವ (ನಾ). ಊಟದ ಅಧಿದೇವತೆ; ಆಹಾರದ ಜೇವತೆ: 
ರಾಜಾಮಾನಸಿಂಗನು ತಟ್ಟಿಯ ಮುಂಡೆ ಕುಳಿತು ಉಣ್ಣೇವನಿಗೆ ಆಹುತಿ 
ಯನ್ನು ಕೊಟ್ಟು (ಅಕ್ಬರ. ೯೯). (ಉಣ್‌ + ದೇವ) 

ಉಣ್ಣ್ಬು (ನಾ). ಊಟಮಾಡುವುದು ; ಉಣಿಸು : ನಡೆವುದು ಕುಳ್ಳು 
ದುಮುಣ್ಣುಂ ಕುಡಿವುದು ಗೈವುದುಮತಿಯಾದೊಡೆಯುಂ ಲೋಪಿಸಿ 
ಡೊಡೆಯುಂ ಮೆಯ್ಸೆ ಕೆಡುಕುಂಟಾಗುವುದರಿಯಲ್‌ ಪಡುಗುಂ ಮತ್ತೇ 
ತರ್ಕಿೀ ಒಡಲಲ್ಲತ್ಯಭಿಮಾನಂ ನಿನಗೆ (ಸೌನಂದ. ೯-೭); ತಿಣ್ಣಂ ಪೊರಲ್‌ 
ಬಂಡಿ ಸಚ್ಚಿಗೆಣ್ಣೆಯಂ ಬಳಿನಂತೆವೊಲ್‌ ಪ್ರಾಣಧಾರಣೆಗುಣ್ಬಿಂದು ತಿಂಗುಂ 
ತಿಳಿದನಾವನುಂ (ಸೌನಂದ. ೧೪-೧೨). 

[ಉರ್ಣ + -ಪ್ರು. ( ತುಳು. ಉಣ್ಪು, ಉಂಪು, ನುಪ್ಪು - ಅನ್ನ] 

ಉಣ್ಮೆಸು, ಉಮ್ಮಿಸು (ಕ್ರಿ). ಹೊರಹೊ ಮ್ಮುವಂ ತೆಮಾಡು; 
ಹೊಮ್ಮಿಸು : ಪನಿಪುಲ್ಲಂಬುಕಣಂಗಳಂ ಕೆದಜಂತಂಂ ಕೋಕಂಗಳೊಳ್‌ 
ರಾಗಮಂ ನನೆವೊಯ್ದುಣ್ಮಿಸುತುಂ. . . ಓರಂತೆ ಮೆಯ್ವೆರ್ಚಿ ತಣ್ಣನೆ 
ತೀಡಿತ್ತೈನಸುಂ ಪ್ರಭಾತಸಮಯಪೊ್ರ್ರೋದ್ಭೂತ ಶೀತಾನಿಲಂ (ಕುಸುಮಾ, 
೧-೫೨) ; ಮಗುದುಟಯಿನುಣ್ಮಿಸುವ ನುಡಿ ಚಿಗುರು (ಮಂಕುಕ. ೪೩೮). 
ಉಮ್ಮಿಸು: ಗಮ್ಮಿಸುತ ತಮ್ಮಿಸುತಲುಮ್ಮಿಸುತ ನಿಜಸ್ವಾಂತಕಿಮ್ಮೆಚ್ಚಿ 
ದಂತೆ (ಜಿನಮು. ೩೪-೫೪). [ಉಣ್ಮು + -ಇಸ್ಕು) 

ಉಣ್ಮು, ಉಮ್ಮು, (ಕ್ರಿ). ೧. ಮೇಲೇಳು; ಹೊರಸೂಸು; 
ಹೊಮ್ಮು ; ಉಕ್ಕಿಬರು : “ಉಣ್ಣು -- ಉದ್ಧತೌ* (ಶಮಧಾ) ; 
ಸೊಗಯಿಸೆ ತೊಟ್ಟ ಪೂದುಡುಗೆ ಮೆಲ್ಲೆರ್ದೆಯೊಳ್‌' ತಡಮಾಡೆ ಗಾಡಿ 
ದಿಟ್ಟಗಳೊಳನಂಗರಾಗರಸಮುಣ್ಮುನಿನಂ ನಡೆನೋಡಿ( ಪಂಪಭಾ. ೨-೧೮) ; 
ಆಗಳೊಗೆದುವು ಘಂಟಿಗಳ ಢಣಢಣತ್ಕಾರ ಆಗಳುಣ್ಮಿದವು ಕೌಸಾಳದ 
ಫಳತ್ಯಾರ (ಬಸರ. ೭-೧೦೪) ; ಕೃಕವಾಕು ನಿನದಂ ಬಿಡದುಣ್ಮುತಿರಲ್ಕೆ 
ಕೆಯ್ಯ ಬಾಳ್‌ ಬೀಟ್ಲರೆ ಹೊಯ್ವಡೆದಂತೆ ಪಂದೆಯಂ ಪಾವಡರ್ದಂತಾಗಿರೆ 
ಯಶೋದಧರಂ ಬೆಆಗಾದಂ (ಯಶೋಚ. ೩-೨೬) ; ಬೀಸುವ ಮೊತ್ತದಲರ 
ಬಿೀಸಣಿಗೆಯೊಳುಣ್ಮುವ ತನಿಗಂಪಿನ ಗಾಳಿ (ಜಯಕಾ. ೪-೪೧); 
ಒಚ್ಚತಮುಣ್ಮುವ ಕಾಮಿನಿಯ ಕಂಠರುತಿಯ ಹೂಂಕೃತಿಯುಪಚಾರ 
ಮಾಗೆ (ರಾಮಾಶ್ವ. ೬೦-೧೩). ೨. ಹಿಗ್ಗು; ಉಬ್ಬು: ಸಂದ ತಿರಿಕಂಗೆ 
ತೊವೆ ತುಪ್ಪಂ ದೊರೆಕೊಳಲುಣ್ಮಿ ನಲಿವ ತೆ೬ದಿಂ (ಧರ್ಮಾಮೃ. ೯-೩೦). 
ಉಮ್ಮು, : ೧. ಹಂಸನಿರೀಕ್ಷಣದಿಂದುಮ್ಮಿದಮೃತವ ಹಂಸನಂತೀಂಟ 
ದಣಿವನು (ಧರಚ. ೨-೨೯) ; ಜುಮ್ಮೆನುತಿಹುದು ಸರ್ವಾಂಗದೊಳೆಲ್ಲಿಯು 
ಉಮ್ಮುತಿಹುದು ಸುಖವೊಳಗೆ (ಭರಡ. ೮-೧೧೬). (2) 

ಉಣ್ಮೆ (ನಾ). ಇರುವಿಕೆ; ಅಸ್ತಿತ್ವ: ಕರಮರಿದಪ್ಪ ಬಾಥೆಗಳಿನೋವೆನೆ 
ಕೂಗಿರೆ ಬೆರ್ಚಿ ಕಂಪಿಸುತ್ತಿರೆ ಪಿಡಿದೊತ್ತಿ ಕಟ್ಟಿ ಬಿಡದೊಯ್ಯ ನೆ ಕೊಲ್ವರ 
ನೆಯ್ದೆ ಕಂಡೊಡೋಸರಿಸದೆ ಕಷ್ಟನೀ ಖಳನ ಮುನ್ನಿನ ಸಂಚಿತ ಪಾಪ 
ಮೆಂದು ಕೊಕ್ಕರಿಸುವ ಲೋಕದೊಂದುಲಿಪಿನಿಂದಜಕಿ ಭೂಪತಿ ಪಾಪ 
ದುಣ್ಮೆಯಂ (ಧರ್ಮಾಮೃ. ೯-೫೬). 

[< ಉಳ್ಳ * ಮೈ. / ತಮಿ. ಉಣ್ಣೆ ಎ ಸತ್ಯ ; ಮಲ. ಉಣ್ಮ) 

ಉತ (ಗು). ನೇಯಲ್ಪಟ್ಟ ; ಹೆಣೆಯಲ್ಪಟ್ಟ ; “ನೂಲಿನಿಂದ ಹೆಣೆ 
ಯಲ್ಪಟ್ಟಮ್ದ ” (ಗಂಗಾಮ. ೩೯). [< ಸಂ. ಊತ] 

ಉತಳಗಿ (ನಾ). (ಉಕ) (ಕಣದಲ್ಲಿ) ಕಾಳನ್ನು ತೂರುವ ಬುಟ್ಟಿ : 
ಉತಳಗಿ ತುಂಬಿಕೊಡು (ರೂಢಿ). [2] 

ಉತಳಫುಲ್ಲರ (ನಾ). ಜೋಳದಲ್ಲಿ ಒಂದು ವಿಧ: ಈ ಜಿಲ್ಲೆಯಲ್ಲಿ 


ಒಟ್ಟಿಗೆ ೧೮ ಜಾತಿಯ ಜೋಳ ಬೆಳೆಯುವುದು. . . ೧೬ ಜಾತಿಗಳು 
ಮುಂಗಾರಿಯ ಪೈರುಗಳಿವೆ. ಅವುಗಳ ಹೆಸರುಗಳು ... ಉತಳಫುಲ್ಲರ, 
ಚೆಜಕರ, ಕಾಗಿಜೋಳ (ಕಛಾಗೆ. ೨೭೧). [?) 


೮೮೪ 


( 
i 


| 
| 
| 
| 
| 
10 


15 


25 


30 


40 


4೨ 


ಉತುಕೋಟಚಿ 


ಉತಾರ್‌ಪತ್ರಿಕೆ (ನಾ). ಕೆಕೆಯ ಕೆಳಗಿರುವ ಒಂದು ನಿರ್ದಿಷ್ಟ 
ಜಮಾನು ಆ ಕೆರೆಯ ನೀರಿನಿಂದ ಅಥವಾ ಬೇರೆಯ ಮೂಲ 
ಗಳಿಂದ ವ್ಯವಸಾಯಕ್ಕೆ ಒಳಪಡಬಲ್ಲುದೇ ಇಲ್ಲವೇ ಎಂಬುದನ್ನು 
ಸೂಚಿಸುವ ಮೋಜಣಿ ಪತ್ರ, ದಾಖಲೆ (ಮೈಗೆಜೆ. ೪, ೭೮೮). 
[ಉತಾರ್‌ (ಆ ಉತಾರು) * ಪತ್ರಿಕೆ] 
ಉತಾರಿಸು (ಕ್ರಿ). ಪ್ರತಿ ಇಳಿಸು; ನಕಲುಮಾಡು : ಪ್ರಸಿದ್ಧವಾಗಿ 
ಇರುವ ಕಾಗದದ ಯಥಾರ್ಥವಾಗಿ ಇರುವ ನಕಲು ನಮಗೆ ಬಂದು ಸೇರಿತು. 
ಅದರ-ನಳಲು ಫಾರ್ಶಿ ಬರಹದಲ್ಲು ಉತಾರಿಸಿ ಈ ಕಾಗದದ ಸಂಗಡ 
ಕಳುಹುತ್ತಾ ಇದ್ದೇನೆ (ರಾಜೇಂದ್ರ. ೧೬೦). [ಉತಾರು + -ಇಸ್ಕು] 
ಉತಾರು '(ನಾ). ೧. ಇಳಿಜಾರು: ದಾರಿಯಲ್ಲಿ ಚಡಾವು ಉತಾರು 
ಇಳಾಲು ಬಹಳ ಜಾಸ್ತಿ (ಬೈಸರ್ವೆ. ೧೨೦). ೨. “ಕೆಳೆಗಿಳಿಯುವುದು ; 
ಕೋಗಕ್ಕೆ ಪ್ರತಿ ಔಷಧಿ” (ಜಾನಕೋ. ೨೦). ೩. ನಕಲು; ಪ್ರತಿ: 
ಆಗ ಕಮ್ಮಿಶನರ ಸಾಹೇಬರು ಆ ಪತ್ರಿಕೆಗಳ ಉತಾರುಗಳನ್ನೂ ಈ 
ಮನವಿಯನ್ನೂ ದ್ವಾರಕಾನಾಥನ ಕೈಯಲ್ಲಿ ಕೊಟ್ಟು “ಇದರ ಅಭಿಪ್ರಾಯ 
"ವೇನು? ಎಂದು ಕೇಳಿದರು (ವಿಧಿವೈ. ೧೩೬). 
[*- ಮರಾ. ಹಿಂ. ಉತಾರ್‌] 
ಉತಾವಳಿ, ಉಶಾವಿಳ (ಗು). ೧. (ಉಕ) ದುಡುಕಿನ; ಕುತೂಹಲದ; 
ಆತುರದ; ಗಡಿಬಿಡಿಯ: ಕೂಡಲೆ ಉತಾನಳಿ ಸ್ವಭಾವದ ತಿರು 
ವೆಂಕಟಿನು ಅವರನ್ನು ಕುರಿತು (ಮಾಧವ. ೨೩೭); ಗಂಡಸರ ಮುಂಗೈ 
ಹಿಡಿದು ಕೇಳುವ ಉತಾವಳಿ ಸ್ವಭಾವದವರಾಗಿರಲಿಲ್ಲ (ಹಂಸಾ. ೬೪); 
ಸಣ್ಣ ಹುಡುಗಿ, ಉತಾವಳೀ ಸ್ವಭಾವ (ಗಂಮಾಯಿ. ೧೦೪). (ನಾ). 
೨. ದುಡುಕು; ಗಡಿಬಿಡಿ; ಆತುರತೆ: ಅಲಸ್ಕನೆ ವಿಷವೊ ಅಥವಾ 
ಉತಾವಳಿ ಹಾಸ್ಕವೊ ಕಾಲಾನುಸಾರ ನಾ ಕಂಡು ಕಾಣದಿರಲೊೋ 
ಕಾಠಿನ್ಶನೆ ಮಾಡುತಿರಲೋ (ಶ್ರೀಕೃಪಾ. ಆ) ; ಉತಾವಳಿಯಿಂದ ಮಾಡಿದ 
ಕೆಲಸವು ಎಂದೂ ಪೂರ್ಣವಾಗ. ವುದಿಲ್ಲ (ಮಂಜುಕ. ೧೧೮). ಉತಾವಿಳೆ : 
೧. ಆದರೆ ರಾನಜೀಯವರು, ಕೂಸಿನ ಅಜ್ಜಿ, ಅರ್ಭಕನ ಪ್ರಥಮರೋದನ 
ಶ್ರವಣಾತುರರಾಗಿ ಬಾಣಂತಿಯ ಕೋಣೆಯ ಹೊರಬದಿಗೇ ಉತಾವಿಳರಾಗಿ 
ನಿಂತಿದ್ದರು (ದೀಪಹ. ೪). "ಉತ್ತವಳ' ಪರಾ. 
[5 ಮರಾ. ಉತಾವಳಾ, ಉತಾವಿಳಾ, ಉತಾವೀಳ್‌; 
ಉತ್ತಾವಲ] 
ಉತಾವಳಿತನ (ನಾ). ದುಡುಕುವಿಕೆ; ಗಡಿಬಿಡಿಮಾಡುವಿಕೆ: 
“ಏನು? ಏನು? ಏನೆನ್ನುವಿರಿ, ನರಸಿಂಗರಾಯರೇ ? ” ಮನೋಹರನು 
ಉತಾವಳಿತನದಿಂದ ಮಾತನಾಡಿದನು (ತುಬ್ಬಣ್ಣ. ೪೮) ; ಉತಾವಳಿತನ 
ದಿಂದ ಯಾವ ಲಾಭವಿಲ್ಲೆಂಬುದು ನಿನಗರಿಯದೇ (ಮೋಜೀವ. ೭). 
[ಉತಾವಳಿ * -ತನ] 
ಉತಾವಿಳ "ಉತಾವಳಿ? ನೋ. 
ಉತುಕೋಚ (ನಾ). ಗಟ್ಟಿಯಾಗಿ ಕೂಗುವುದು; ಉಗ್ಗಡಣೆ : 
ಹಿತವ ಬಂದನು ಹಿರಿಯ ಮಂತ್ರೀಶ ಬಂದನು... ಪರಮ ವಿಶ್ವಾಸಿ 
ಭಂಡಾರಿ ಬಂದನೆಂದು ಉತುಕೋಚ ಮಾತುಗಳಾಡುತ್ತಿದೇನು ನಿನ್ನತಿರೇಕ 
ಭಂಡಾರವನೆಯ ಕನ್ನವ ನೋಟದ ಪತಿತ ತಸ್ಕರನ ಸತ್ಕರಿಸಿ 
ಮಗುಳೆಮ್ಮರ್ಥನಿತ್ತು ಬಿಡುವರ್ಥವೇನೈ (ಹಂಗಿರಾ. ೧೬-೧೫). 
[ಆ ಸಂ. ಉತ್ಕೋಚ] 
ಉತುಕೋಟಿ (ನಾ). ವಕ್ರನಾದವನು; ಎಡವಟ್ಟಾದವನು: 
ಆಂತಿಂತು ಪ್ರತಿವಾದಮಂ ಮಾಡಿಕೊಂಡಿಹಾಭ್ಯಂತರವಜಯದಿಹಿರೊ 
ಉತುಕೋಚಿಗಳ ವಿಕಲ್ಪ ವೊ ದಂಡನಾಥಯೆಂದು ಅಂತರಾಂತರವ 
ಭೂಪರ ಕೇಳೆ (ಸೀಗಿರಾ. ೩೩-೧೧). . [ಆ ಸಂ, ಉತ್ಯೋಚಿನ್‌] 


ಪ್ರಾ. 


ಉತುಪತಿ 


ಉತುಪತಿ (ನಾ). ೧. ಇ ಉತ್ಪತ್ತಿ ೧: ಅಶ್ಚರ್ಯದಾಕಾರಂಗಳಂ 
ಧರಿಸಿಯುತುಪತಿ ಸ್ಥಿತಿ ಲಯ ಸಮುದ್ರದೊಳ್‌ (ಎಕೋಪು, ೨-೩೮). 
೨. ಉತ್ಪತ್ತಿಯಾದ ವಸ್ತು: ಸುತ ವಿಶ್ವನೇ ಭೂತತತಿಗಳಿಂದುತು| 
ಪತಿಗಳಖಿಳತನುವಾ ತನುವನೆ ಪತಿಕರಿಸುತಲ್ಲಿ ಪೂರಿತನಾಗಿ ದೇಹಹಂಕೃತಿ | 


ವೆತ್ತನಂ ವಿಶ್ವನೆನಲಾಗದೇ (ಮನೋನಿ. ೬-೨೬). | 5 


[< ಸಂ. ಉತ್ಪತ್ತಿ) 
ಉತುಪಾತ (ನಾ). - ಉತ್ಪಾತ &: ಬಂದವೇಕುತುಶಾತ ನೀವೆನಗೊಂದು 
ಬಾರಿದನರಿಪಬೇಕು (ಪ್ರಹ್ಲಾಚ. ೧೩-೨೯). [೮ ಸಂ. ಉತ್ಪಾತ] | 
ಉತ್ಕ (ಗು). ಕುತೂಹಲದಿಂದ ಕೂಡಿದ; ಉತ್ಸುಕವಾದ : ಉತ್ಕ 
ಶಿಖಂಡಿತಾಂಡವ ಮನೋಹರಮುಜ್ವಲರತ್ನ ರಾಜಿರಾಜತ್ಯ ಟಕಂ (ಆದಿಪು. 
೧-೬೩); ಪೊರ್ದಿದನಬ್ಬಷಂಡಸಂಭನ್ಸೆ ಮನುತ್ಯ ಮಾಜ ಉದ್ಭ] ಹಂಸ 
ಮಧುರಸ್ವನಮುಂ ಬನಮಂ ರಘೂದ್ವಹಂ a ೮-೨), 
(ಸಂ.1 
ಉತ್ಕಂಠ (ಗು). ೧. ಮೇಲಕ್ಕೆತ್ತಿದ ಕತ್ತುಳ್ಳ. ೨. api? 
ಆತರಿತತ ಕೂಡಿದ; ತೀವ್ರವಾದ ಬಯಕೆಯುಳ್ಳ: ಅಂತುತ್ಯಂಠ 
ನಾಗಿರ್ದುಂ (ಶಾಂತಿಪು. ೭-೬೧ ವ); ಅಂತು ಮೆಚ್ಚು ಗೊಟ್ಟು ೨.೬೩. 
ನೋಡಲುತ್ಯಂಠರಾದ ಸಭಾಜನಕ್ಕೆ dae (ಮಲ್ಲಿಪು. '೫-೪೫). 
(ನಾ). ೩. ಎತ್ತರವಾದ ಧ್ವನಿ; ಗಟ್ಟಿಯಾದ ಧ್ವನಿ: ಈಚಿಗೆ 
ಉತ್ಕಂಠತೆ (ನಾ). ೧. ಕತ್ತನ್ನೆತ್ತುವುದು. ೨. ಗಟ್ಟಿಯಾಗಿ ಕೂಗು 
ವುದು. &. ಆತುರ; ತವಕ: ಮತ್ಯುಲ ನಿಜಯನಾಟ್ಟ ಚಮತ್ಯ ಗ 
ನೋಡಿ ಕಣ್ಗಳಂ ತಣಿಪುವೆನೆಂಬುತ್ಯಂಕತೆಯಿಂದ . .. ಇನನುದಯಿಸಿದಂ 
(ಷಂರಾಮಾ. ೧೩-೧೧೨). ೨, ೩: ಉತ್ಕಂಠತೆ ಮಯೂರಂಗಳೊಳ್‌. 
ಪಂಕ್ಲಿಭೇದಂ ಲಿಪಿಗಳೊಳ್‌ ಅಕ್ಕು ಮಲ್ಲದೆ ಜನಪದದ ಜನಂಗಳೊೋ್ಲ 
(ಜಗವ. ೨-೧ ವ). a ಉತ್ಕಂಠತಾ] | 
ಉತ್ಕಂಠಿತ (ಗು). ೧. ಅತಿಯಾದ ಕುತೂಹಲದಿಂದ ಕೂಡಿದ, | 
ಸಕ್ತಿ ಯಿಂದ ಕೂಡಿದ; ಉತ್ಸುಕ: ಬಂದ ಶರತ್ಯಾಲಶ್ರೀಯ 
ನುತ್ಕಂಠಿತಹೃದಯನಾಗಿ ಮೆಚ್ಚಿ ಸಸಿ 0 (ಪಂಪಭಾ. ೭-೬೧ ವ); | 
ಸಾಮಿತ್ರಿ ಯೋಲಂತೆ ರಾಮಸೀತಾ ಇಪ್ರುಣ್ಯಸಂಗಮಂಗಲ ತುಂಗ ಶೃ ೦ಗವನ 
ರಂಗಮಂ ಚರಿಸಲಾನುತ್ಕ್ಯಂಠಿತಂ (ಶ್ರೀರಾಮಾ. ೧೨೫-೭). ತ ಚಿಂತೆ 
ಯಿಂದ ಕೂಡಿದ; ಕಳವಳದಿಂದ ಕೂಡಿದ: ಉತ್ಕಂಠಿತಳಾಗಿ 
ನಾಲಗೆಯನ್ನು ತಡೆಹಿಡಿಯುವುದಾಗದೆ ಪ್ರಮಿಸಾಲೆ ಕೇಳಿದಳು “ವಿಷ್ಣು 
$ 
ಲವಿಕೆಯಿಂದ ಕೂಡಿದವನು : *ಉತ್ಕೃಂಠಿತಂ ಲವಲವಿಕೆಯುಳ್ಳವ | $3 
ನಕ್ತುಂ? (ಮಂಗರಾ. ೭೨-೨೧). [ಸಂ.] 
ಉತ್ಕಂಠೆ (ನಾ). ೧. ಅತಿಯಾದ ಉತ್ಸುಕತೆ : ವಿಜ್ಞಾಪನೋತ್ಯಂಕೆಯಿಂ | 
ಬರುತ್ತಿರ್ದಳ್‌ ಪ್ರತೀಹಾರಿ (ಕಾದ ೦ ಪೂ. ೨೩). ೨. ವಿಯೋಗದಿಂದ 
ಉಂಟಾಗುವ ದುಃಖ, ಉದ್ವಿಗ್ನತೆ : “ಉತ್ಕಳಿಕೆ ರಣರಣಕಮಾ 
ಯಲ್ಲಕಂ ವಿರಹಮುತ್ಯಂಕಿ ಕರೋ ಮಸೋಲೇಖನಂ ಹೈತ್ಯಂಪ |40 
ಮೆನಲಾತು ಡಿ: ೧೩೨-೨೪). ೩. ಉತ್ಸು ಕತೆಯುಳ್ಳ ಚ 
ಕಾಡುಗೋಡೆತ್ತರದೊಳಿದ್ದ ಪುಲ್ಮನೆಯೊಳಿರ್ದು ತ ತಾನುತ್ಯಂಕೆ, 
ನೋಡುತಿರ್ದಳ್‌ ತರಂಗೋಲ್ಲಾಸಮಂ (ಶ್ರೀರಾಮಾ. ೩೩೧-೬). 
(ಸಂ. ಉತ್ಯಂಠಾ] 
ಉತ್ಕಂಪ (ನಾ). ನಡುಕ; ಅಲುಗಾಟ: ಉತ್ಕಂಪ ದರಿದ್ರಮಧ್ಮಂ |45 
» «« ಗಾಡಿಯನೀಯೆ ಸೌಂದರಿಯರ್‌ (ಆದಿಪು. ೮-೭೦). [ಸಂ] 


80 


ಭಾರತದಲ್ಲಿ "ಭಾವೈಕ್ಯತೆ ' ಯ ಅಗತ ವನ್ನು ಕುರಿತು ಇಗ. 
ಇ: 


ಉತ್ಕಂಠದಲ್ಲಿ ಇರು ನಡಯ (ಶಿಕ್ಷರ. ೬೪೩). [ಸಂ.] 
ಆರೋಗ್ಯ ವಾಗಿದ್ದಾನೇನು? ” (ಸಮಜೀ. ೧೨೨೯). (ನಾ). ೩. ಲವ | 


೮೮೫ 


ಉತ್ಕಟಸು 


ಉತ್ಕಂಪಿತ (ಗು). ನಡುಗುವ; ಅಲ್ಲಾಡುವ: ಮರನಂ ಕಟ್ಟು 
ನಗಂಗಳಂ ನೆಗಪಿ ರೌದ್ರಾಕಾರದಿಂ ಬರ್ಪ ವಾನರರಂ ಕಂಡು... 
ಶುದ್ಧಾಂತ ಕಾಂತಾಜನಂಬೆರಸುತ್ಯಂಪಿತನೋಡಿ ದಿ ವ್ಯ ಮು ನಿ ಪಾದಾಂ 
ಭೋಜಮಂ ಪೊರ್ದಿದಂ (ಪಂರಾಮಾ. ೧೦-೧೧೯) ; ಕಳಹಂಸೀಯಾನ 
ಮುತ್ಯಂಪಿತಕುಚಭರಸಂವ್ಯಾನಮಾಕೇಕರತ್ತ್ವಿಡ್ವಳಿತೋದ್ಯಾನಂ(ಚಂದ್ರಪು. 
A (ಸ 

ಉತ್ಕಚ (ಗು). ನೆಟ್ಟಗೆ ನಿಂತ ತಲೆಕೂದಲಿನ; ಕೆದರಿದ ಕೂದಲುಳ್ಳ ಕ 
ಪೃಷತ್ಯಂಗಳ" ಕೋಟಗಣಿತದಿಂದುಜುವಿನಮಾರ್ದುತ್ಯಚ ದಿತಿಜನನಂಜದೆ 
ಘಟೋತ್ಯಚನಂ ಬಿಟ್ಲು ಮೂರ್ಛೆವೋಸಿನಮೆಚ್ಚಂ (ಪಂಪಭಾ. ೧೧-೪೮). 

[Aಂ.] 

ಉತ್ಕಟ (ಗು). ೧. ಹೆಚ್ಚಾದ; ಪ್ರಬಲವಾದ: ಭವದೀಯ ರೂಪ 
ಲಂಪಟ ವಿಟಿರಂ ಮರುಳ್ಳೊ ಳಿಸಿತುತ್ಯಟಿಮೋಹತಮಃಪಟಿಂ ಪಟಂ( ಆದಿಪು. 
೩-೯೦); ಶಾಂತಲೆಯ ಕಥೆಯನ್ನು ಬರೆಯುವ ಇಚ್ಛೆ ಉತ್ಕಟವಾಯಿತು 
(ಶಾಂತಲಾ. ೪ ಅರಿಕೆ). ೨, ಉತ್ಕೃಷ್ಟ ವಾದ; ಶ್ರೀ ಷ್ಕ ವಾದ. 
೩. ಅತ್ಯುಗ್ರವಾದ. ೪. ಸೊಕ್ಕಿದ; ಮದಿಸಿದ. ೫. ಉಲ್ಬಣವಾದ ; 
`ವಿಷಮವಾದ: ಕಾಯಿಲೆ ಉತ್ಕಟವಾಗಿದೆ (ರೂಢಿ). (ನಾ). ೬. ಆಧಿಕ್ಯ; 
ಪ್ರಾಬಲ್ಯ; ಅತಿಶಯ: ಇದೆಲ್ಲಿಯುತ್ಯಟಿದ ಕಂಪು (ನಂಬಿರ. ೧೨-೧೦೩); 
ಸಮಸ್ತ ಜನರುತ್ಯಟಿವಿದೆನುತಂ ಹೊಗಳುತ (ಬಸಪು. ೫೧-೬೨); 
ಕೋಗಾದಿಗಳು ಹೊದ್ದದ ಉತ್ಕಟದ ವರವೀಯಬೇಕೆನೆ (ಕೌ ಶಿರಾ. 
೪೪-೩೪) ; ವಾದಿಕೋಳಾಹಳನು ಶಿವತತ್ವಾದಿ ಕೋವಿದ ವಕ್ತಪಾದ ಗಣಾ 
ಧಿನಾಯಕ ಜಯಿಂಸಿದಂ ಪರಸಮಯದುತ್ಯಟಿವ (ಶಂಕದಾ. ೧೧ ಸೂಚನೆ). 
೭. ಉಗ್ರತೆ: ಆರ್ಭಟಸಿ ನೂಕುವ ಸಾರಥಿಯನಾ ಧ್ವಜಪತಾಕೆಗಳ 
ಲಟಕಟಸಿ ಲಳಿಯೇಆ್‌ ತಲ ದುತ್ಯಟಿವ ತೋಜಾದನು (ತೊರರಾ. 
೩-೬-೪೫)..ಲೆ, “ಲವಂಗಪಟ್ಟಿ (ದಾಲ್ಚಿನ್ನಿ) ೫ (ಅಮರ. ಟೀಕೆ). 
೯. ಪ್ರಬಲವಾದ ಇಚ್ಛೆ (81. ೧೦. ಹೆಚ್ಚಿನ ದುಃಖ (ಕಿ). [ಸಂ.] 

ಉತ್ಕ (ಟತೆ(ನಾ). ೧. ಹೆಚ್ಚಳಿಕೆ; ಅಧಿಕ್ಯ: "ಮಲ್ಲಿನಾಥಪುರಾಣ'ಕ್ವಿಂಕ 
"ಪಂಪರಾಮಾಯಣ'ದಲ್ಲಿ ಮಹಾಕಾವ್ಯದ ಉನ್ನತಿ--ಉತ್ಕ ಟತೆಗಳು 
ಹೆಚ್ಚು ತೋರಿವೆ (ಕಸಾಚ. ೧೩೦). ೨. ಪ್ರಬಲವಾದ ಇಚ್ಛೆ; ತೀವ್ರ 
ವಾದ ಆಸೆ: ಕಲಿಯಬೇಕೆಂಬ ಉತ್ಕ 'ಬಿತೆಯು ನಿನ್ನ ಲ” ಇಲ್ಲವೆ? 
ಅನುಕೂಲತೆಯ ಮೇಲೆ ನಿನ್ನ ಉತ್ಕಟತೆಯನ್ನು ಅಳಿಮಬೇಕಲ್ಲವೇ ? 
(ಜಯಂತ. ೮೯). [ಸಂ. ಉತ್ಕಟತಾ] 

ಉತ್ಕಟಿತ್ವ (ನಾ). ಅತಿಯಾದ ಪ್ರಯಾಸ, ಕಷ್ಟ: ಲಬ್ಧಚೀತನ 
ನೆಂದಾತನ ಪಕ್ಕದಿಂದುಸಿರದಿರ್ವಾನಾಗಳೇನಾನುಮೊಂದು ನೆವಂ ಮಾಡಿ 
ಮಹೋತ್ಯಟತ್ವದೆ ದಿಟಿಂ ಬಂದೆಂ ಚಕೋರೇಕ್ಷಣೇ (ಕಾದಂಪೂ. ೮೬೨). 

[ಸಂ.] 

ಉತ್ಕಟವೃತ್ತಿ (ನಾ). ತೀವ್ರತೆಯನ್ನು ಪಡೆದ ಸ್ಥಿತಿ: ಮೃದುಪದ 
ಬಂಧಮುಂ ಸುರುಚಿರಾರ್ಥಮುಮುತ್ಯಟವೃತ್ತಿಯಾಗಿ ತೀವಿದ ರಸಮುಂ 
ಮನಂಗೊಳಿಪ ಭಾವಮುಂ (ಪುಷ್ಪಪು. ೧-೪೦). 

[ಉತ್ಕಟ ವೃತ್ತಿ) 

ಉತ್ಕಟಿಸು (ಕ್ರಿ). ೧. ತೀವ್ರತೆಯನ್ನು ಪಡೆ ; ಹೆಚ್ಚಾಗು : ಪಟುತರದ : 
ಬಾಹುಪ್ರತಾಪದ ಪುಟವನೆತ್ತದೆ ಮಾಣನೆನಲುತ್ಕಓಸುತಿರ್ದುದು ರೌದ್ರ 
ವೀರಾಭ್ಕುದಯ ಸನ್ನಾಹ (ಕುವ್ಯಾದ್ರೋ. ೧೯-೧೧) ; ಚಟಚಟ ನಿಸ್ವನಂ 
ನಿಮಿರೆ ಕೆಂಗಿಡಿ ಸೂಸೆ ಫೊದಳ್ಳು ಪೊಣ್ಮುತುತ್ಕಟಸಿ ಕಡಂಗಿ ಪೊಂಬೆಳಗ 
ನಾಳ್ಡುರಿಮಾಲೆಯನಪ್ಪಿ (ವೃಷನಿ. ೧೩-೪೬). ೨. ಉದ್ರೇಕಗೊಳ್ಳು : 
ಸಹದೇವನುತ್ಕಓಿಸಿ (ಗದಾಯು. ೭-೩ ವ). 

[ಉತ್ಕಟ + -ಇಸ್ಕು] 


ಉತ್ಕ 


ಉತ್ಕರ (ನಾ). ೧. ರಾಶಿ; ಸಮೂಹ; ಗುಂಪು: ಪಿರಿದುಂ ದೃಢತರ! 
ಮುಷ್ಟಿಯ ಭರದಿಂ ಮುನ್ನುಂಡ ನೀರನುಗುಬ್ಬಪುದೆಂಬಂತರಿಕರಿಮಸ್ತಕ | 
ಮುಕ್ತೋತ್ಯರದಂತುರಮೆಸೆವುವಾ ನೃಪಾಲಕೃಪಾಣಂ (ಕಾದಂಪೂ. ೧೨) ; i 
ತಿಮಿತಿಮಿಂಗಿಳೋತ್ಯರ ಜಳೂಕವ್ಯಾಳಕೋಳಾಹಳಧ್ವಾನವೆರಸಿ ಜಲನಿಧಿ | 
ಮೇಣತಿದುದು (ಹಚಕಾ. ೧-೩೩) ; ಕದಳಿ ಸಮುದಯಂ ನಾಳಿಕೇರಾನೀ 
ಭೂನಿಕೆರಂ ಚೂತೋತ್ಕ ರಂ ದಾಡಿಮತತಿ ಪನಸಶ್ರೀಣಿ ಜಂಬೀರಜಾಳಂ | 
(ಪುಷ್ಪಪು. ೯-೧೫). ೨. ಸೀಳುವುದು; ಗರಗಸ ಮೊದಲಾದುವು: 
ಗಳಿಂದ ಕಟ್ಟಿ ಗೆ ಮೊದಲಾದುವುಗಳನ್ನು ಕತ್ತರಿಸುವುದು : ಉತ್ಕರೆ | 
EN ಚೂರ್ಣಿಕಾಪ್ರತರ ಅನುಚಟನ ವಿಕಲ್ಪದಿಂ ಭೇದಂ ಸದ್ವಿಧಂ, 
- ಅಲ್ಲಿ ಕರಪತ್ತಾದಿಕೃತಕಾಸ್ಕ್ಮೂದಿವಿದಾರಣಮುತ್ಯ ರಂ(ತತ್ತ್ವಪ್ರ 
೨೪೪). ೩. ಓಂದು ಮರದ ಹೆಸರು: ವರುಣನ ಕುಂತದುತ್ಯ ರದ | 
ಕೇತುವ ಕೇಕಿ ವಿಳಾಸದರ್ಭಕೋದರೆಯ (ರಾಜಶೇ. ೫-೫೭) ; ಹತ್ತ ರದ | 
ಎ-ದೊಡ್ಡದರ (ಯಕ್ಷನೆಂಬ) ? (ರಾಜಶೇ. ಟೀಕೆ). [ಸಂ.] 
ಉತ್ಕರಣ (ನಾ). ಕೆತ್ತನೆ ಕೆಲಸ: ಇಂದ್ರಜಾಲಮೆಜಕಂ ಲೆಪ್ಪಂ ಶಿಲಾ 
ಕರ್ಮಮುತೃರಣಂ ಚಿತ್ರವಿವಕ್ಷೆ ವಾಸ್ತು ಶಕುನಜ್ಞಾನಂ ರಥಾರೋಹಣಂ | 15 
ಶೆ ಅಖಿಲವ್ಯೂಹೋತ್ಕರಮೆಂಬಿನಿತಜಕೊಳಂ ಬಲ್ಲರೆಲ್ಲರುಂ ಮೆಚ್ಚಿ ಪಡೆದ 
ನತಿಕೌಶಲಮಂ (ಪುಷ್ಪಪು. ೪-೫೯, ೬೦). `(ಸಂ.] 
ಉತ್ಕರುಷ (ನಾ). - ಉತ್ಕರ್ಷಣ: ವಿರಚಿಸಿತು ಪಟ್ಟಾಭಿಸೇಕೋತ್ಕರುಸ | 
ಮಂತ್ರಾಕ್ಷತೆಯ ಮಳೆಗಳ ಕರೆದರವನೀಸುರರು (ಕುವ್ಕಾಕ. ೧-೨೯). 
[ಆ ಸಂ. ಉತ್ಕರ್ಷ] [20 
ಉತ್ಕರ್ಷ (ನಾ). ೧. ಹೆಚ್ಚಳ; ಮೇಲ್ಮೆ : ಸೂರದತ್ತನಾತ್ಮೀಯಾತ್ಮ ; 
ಜನ್ಮೋತ್ಸ ವಾಕರ್ಣನಡೊಳತ್ಯ ಂತ ಪರ್ನೊೋತ್ಯ Ro ಗನಾಗಿ | 
ರಾಗಿಸಿ ಗ ಕುಮಾ. ಶೀರ್ಷಾಭರ- ೩೦ ಧರೆಗುತ್ಕರ್ಷ | 
ವಿಳಾಸನದ ಭೂನು... ರಾಜಪುರಂ (ಯಶೋಡ. ೧-೨೬) ; ಆವು ಕೇನಲ 
ಉತ್ಕರ್ಷವನ್ನು ಕೊಡತಕ್ಕುವು (ಭಾರಮಾ. ೧೩೭). ೨. ಏಳಿಗೆ; ಅಭಿ 25 
ವೃದ್ಧಿ : ಪೃಥ್ವಿಯೇ ವಿಶ್ವದ ಕೇಂದ್ರವೆಂದೂ ಮಾನವನ ಉತ್ಕರ್ಷವೇ 
ಸೃಷ್ಟಿಯ ಗುರಿಯೆಂದೂ ಅವರು ಭಾವಿಸಿದರು (ಯಕ್ಸಾರ. ೫ ಪೀಠಿಕೆ); 
ಯಾಂತ್ರಿಕೋದ್ಮವಗಳ ಉತ್ಕರ್ಷವನ್ನು ಟೀಕಿಸಿ ಸರೋವರಸ್ರಾಂತ 
ದಲ್ಲಿಯ ಕ್ರೈ ಗಾರಿಕೆಗಳನ್ನು ಪ್ರ್ರೋತ್ಪಾ ಹಿಸಲು ರಸ್ಕಿ ನ್ನನು ನು ಶಕ್ತಿಖಾರಿ 
ಹವಣಿಸಿದ್ದ (ಸಮಜೀ. ೧೦೭೯). ೩. [ಯೋಗ] ಸಪ್ತ: ಪ್ರಾ ಣಾಯಾಮ 30 | 
ಗಳಲ್ಲಿ ಒಂದು: ಪ್ರಾಕೃತ ವೈಕೃತವೆಂದು ದ್ವಿವಿಧಮಾದ ಫೇಡಕ ಪೂರಶ 
ಕುಂಭಕ ಉತ್ಕ ರ್ಷ ಎರ ಶೂನ್ಯ ಉತ್ಕಾ_)ಂತಿಯೆಂಬ ಸಪ್ತ ; 
ಪ್ರಾಣಾಯಾಮ ಲಕ್ಷಣಂಗಳಂ (ವಿವೇಕ. pe [ಸಂ.] 
ಉತ್ಕಿ ರ್ಷಣ (ನಾ). - ಉತ್ಕರ್ಷ ೨: ಒನ್ಮೆ ರೂಢಿಸಿದ ಯಾವ ವರ್ತ | 
ನೆಯೇ ಆಗಲಿ ತ ನಿತ್ಯ ಉತ್ಕ ರ್ಷಣವಾಗುತ್ತ ಹೋಗಬೇಕು 135, 
(ಶಿಕ್ಷದ. ೪೩೫). [೫೦.7 
ಉತ್ಕರ್ಷಣೆ (ನಾ). - ಉತ್ಕರ್ಷ ೨: ತಾಂತ್ರಿಕ ಮತ್ತು ವೈಜ್ಞಾ ನಿಕ; 
ಶಿಕ್ಷಣದ ಉತ್ಕರ್ಷಣೆ * «- ಗಣನೀಯ ಪ್ರಗತಿ ಸಾಧಿಸಿದೆ (oad vill, | 
(ಸಂ. ಟಃ ರ್ಷಣ] 
i 


ರ 


೧೦-೨೭ ಪ ; 


ಮುನ್ನುಡಿ). 
ಉತ್ಕರ್ಷತೆ (ನಾ). ಶ್ರೇಷ್ಠತೆ; ಏಳಿಗೆ; "ಉತ್ಸಾಹ (ಪಂಪಭಾ. | 40 
has ಕಾ ಮುನದುತೃರ್ಷತೆಯನದಾದು (ಪಂಪಭಾ. , 


೧೩-೯೦ ವ). [ಸಂ. ಉತ್ಸರ್ಷತಾ] 
ಉತ್ಕಲ (ನಾ). ೧. ಒರಿಸ್ಸಾದೇಶ. ೨. ಒರಿಸ್ಸಾ ದೇಶದ ನಿವಾಸಿ. 
೩. ಬಾಗಿಲು ಕಾಯುವವನು. ೪. ಕೂಲಿಯ ಆಳು; ಮೂಟಿ 
ಯನ್ನು ಹೊರುವವನು. ೫. ಹಕ್ಕಿಗಳನ್ನು ಬೇಟೆಯಾಡುವವನು. |4 
[ಸಂ.) 


೮೮೬ 


101 


ತ್ಯಳಿಕೆ 
| ಉತ್ಕಲಿ (ನಾ). ಅತ್ತಿತ್ತ ಚೆಲ್ಲಿದ ಹುಲ್ಲನ್ನು ಶೇಖರಿಸಲು ಬಳಸುವ 
|. ಕೊಕ್ಕೆಗೋಲು; ಮೆರೆಗೋಲು: “ಉತ್ಕೃಲಿಯೆನಲು ಮೆಜಕಿಗೋಲು” 
| (ಮಂಗರಾ. ೧೦೯-೩). [Xಂ.] 
| ಉತ್ಕಲಿಕಾಪ್ರಾಯ (ನಾ). [ಕಾವ್ಯಮಾ] ಸಮಾಸಗಳಿಂದ ತುಂಬಿ 
1 ಜಟಿಲವಾದ ಗದ್ಯಶೈಲಿ: “ಸುಲಭವಾದ ಗದ್ಯಶೈಲಿಗೆ "ಚೂರ್ಣ? 
ನೆಂದು ಹೆಸರು... ಇದಕ್ಕೆ ವಿರುದ್ಧವಾಗಿ ಸಮಾಸಗೆಳಿಂದ ತುಂಬಿ ಗಂಟು 
|  ಗೆಂಟಾಗಿರುವುದು ಉತ್ಕಲಿಕಾಪ್ರಾಯ? (ಕೈಪಿಡಿ. ೧೭೮). [ಸಂ.] 
ರ ಉತ್ಕಳಿಕೆ (ನಾ). ೧. ಉತ್ಕೃಂಕೆ. ೨. ಬಯಕೆ ; ಆಶೆ; 
|. ಉತ್ಕಟವಾದ ಇಚ್ಛೆ; ಕುತೂಹಲ: ನಿಜಹೃದಯಾಂತರದುತ್ಯಲಿಕೆ 
|. ಯನೆ ತೋಜುವಂತೆವೊಲಿಸೆದಳ೯ (ಕಾದಂಉ. ೧೩೨); ಅಗಲಲಸಹ್ಮ 
| ಮೆಂದು ಪೆಜಗೀ ಬಟಸಲ್ವಳೆ ಮುಂದೆ ಬಂದಳೀ ತಗೆವೊಡೆ ಚಿತ್ತದುತ್ಯಲಿ 
|. ಕೆಯಿಂ ನಭಕೀ ನೆಗೆತಂದಳ್‌ (ಕಾದಂಉ ೧೮೧). &. ಅಗಲುವಿಕೆಯಿಂದ 
ಉಂಟಾಗುವ ಉತ್ಸುಕತೆ; ವಿರಹಕಾತರತೆ. ೪. ಚಿಗುರುತ್ತಿರುವ 
ಕುಡಿ; ಮೊಗ್ಗು: ೩,೪. ತಳೆದುತ್ಯಲಿಕೆಯನಾದಂ ಬೆಳರ್ತು ಕಡು 
ಬೇಟಗೊಂಡಳಂತೆಸೆವು ಸ್ಕಾನಲತೆಯನೀಕ್ಷಿಸಿ ನಾಂ ಪಾಟಲವರ್ಣಂಗೈವೆ 
ನಿಂದು ದೇವಿಯ ಮೊಗಮಂ (ಧ್ವನ್ಯಾಲೋ. ೮೩). ೫, ಭಯ; ಆತುರ; 
ಗಡಿಬಿಡಿ. ೬. ಕಮಂಡಲು. ೩. ಕಡಲೆ. ೮. ಬಳ್ಳಿ; ಲತೆ. ೯. ಅಲೆ, 
| ವೀರ ತೆರೆ: “ಜಲಭಂಗಂ ೭ರಹಂ ಕಮಂಡಲು ಚಣಂಗೆಂ ಕೋರಕಾವಲ್ಲಿ 
ಯುತ್ಯಲಿಕಾಖ್ಶಂ (ನಾನಾರ, ೧೦೩). ಉತ್ಕಳಿಕೆ: ೨. ನವವರನಂ 
| ನೋಡುವುಳ್ಯಳಿಕೆಯಿನೇಂ ಯುವತಿಯ ಕಣ್ಣುಂ ಮನಮುಂ ಜವನಿಕೆಯಂ 
| ಕನ್ನಮಿಕ್ಕಲಡಹಡಿಸಿದುದೋ (ಅನಂಪು. ೬-೫೬). ೩. “ ಉತ್ಕಳಿಕೆ ರಣ 


ರಣಕಮಾಯಲ್ಲಕಂ ವಿರಹಮುತ್ಯಂಕೆ ರತಿನಿಯೋಗಂ? (ಮಂಗರಾ. 
೧೩೨-೨೪). ನಿ ೯: ಮಾಂಗಳ ಬಳಗದಿನಾಗಸಮಂ ರನ್ನಂಗಳ ತುಜನಗಲಿ 
ನನುರಾಗಮನುತ್ತುಂಗೋತ್ಕಳಿಕೆಯಿನಾದಂ ಕಾಮಾರ್ತಿೀಯನುಜಕಿ 
ಫೋಲ್ಲುಆದೆ ಕಂಗೊಳಿಪ್ರದು ಮುಸ್ಲೀೀರ್‌ (ಉದ್ಭದೇ. ೨-೮). ೪. ವಸಂತದ 
ತರುಣ ಮಾಕಂದದಂತೆ ಬಹುಳೋತ್ಯಳಿಕೆಯಿ:0ದ (ಸೌಂದಪು. ೧-೨೪). 
೯. ಶಮೆಯಾಂತು ಮುನಿಜನದಂತೆ ಉತ್ಕಳಿಕೆಗಳಮರಲಂಭೋನಿಧಿಯಂತೆ 
(ತರ್ಕಕೌ. ೩-೩೦) ; “ಭಯದೊಳಾತುರದೊಳು ತರೆಂಗನೊಳು ಮೊಗ್ಗೆ 
ಯೊಳು ನಿಯತದಿಂದುತ್ಕಳಿಕೆಯಕ್ಕು? (ಮಂಗರಾ. ೧೫೩-೬೩). 
[ಸಂ. ಉತ್ಕಲಿಕಾ] 

( ಉತ್ಕಲ್ಲೊ ಲ, ಉತ್ಕಲ್ಲೊ ಳ (ಗು). ಮೇಲೆದ್ದ ದೊಡ್ಡ ತೆರೆಗಳುಳ್ಳ. 
ಉತ್ತ ಕಲ್ಲೋಳ: ತಾಟುದ್ದ ಂಬರಮುತ್ಯಲ್ಲೋಳಮಸ್ಯ ಕ ಂಥು ಕಾಲ ರಂ 
ಬರಿವಿನೆಗಂತಾಳುಂ ತಟ್ಟುಂಬೊಯ್ದರ್‌ (ಸಂರಾಮಾ. ೧೩-೬೪). (ಸೂ. 

ಉತ್ಕಲ್ಲೋಳ “ಉತ್ಕಲ್ಲೋಲ' ನೋ. 

ಉತ್ಕ ಕಪ ಪಂಚ (ನಾ). ವಿರಹೆದ ಹೆಚ್ಚಳ ; (ಪ್ರೀತಿಪಾತ್ರರ) 
Ho pe ಉತ್ಕಟವಾದ ಅಪೇಕ್ಷೆ: ಘಡ ಪ್ರತಾಪನಿಧಿ 
ಬಿಜ್ಜಳದೇ ವಧರಾಧಿನಾಥನಿಂತುದಯಿಸೆ ಯೌವನೋದ್ಧತ ವಧೂತತಿ 
ಗುತ್ಕಳಿಕಾಪ್ರಪಂಚ ಮತ್ತುದಯಿಸೆ ಯ ಬಾಂಧವಕ್ಷಿತಿತಳೇಶ್ವರಸಂತತಿ 
ಗುತ್ಸವೋತ್ಸವಂ (ಎಕ. ೫೬ ದಾವಣ. ೪೨-೨೬; ಸು. 1162). 

(ಸಂ. ಉತ್ಕಲಿಕಾಪ್ರಪಂಚ (ಉತ್ಕಲಿಕಾ* ಪ್ರಪಂಚ)] 
ಉತ್ಕಳಿಕಾವಿಳಾಸ (ನಾ). ೧. ಹೂವಿನ ಮೊಗ್ಗೆಗಳ ವೈಭವ. ೨. ಕಾತ 
ರತೆಯ ಹೆಚ್ಚಳ. ೧, ೨: ಪ್ರರುಷವೇಷದ ರಾಜತನೂಜೆ ಕಂತು ಮೋಹನ 
ಶರಮುರ್ಚೆ ಘರ್ಮಜಲಕುಟ್ಮಿಲಮುಂ ಪ್ರಳಕೋದ್ಗ ಮಂಗಳುಂ ತನುಲತೆ 
ಯೊಳ್‌' ಪೊದಲಕ್ಹೊದನೆ ತಾಳ್ವಿದಳುತ್ಕಳಿಕಾವಿಳಾಸಮಂ (ಪಂರಾಮಾ. 
೭-೧೦೬). [ಸೆಂ. ಉತ್ಕಲಿಕಾವಿಲಾಸ (ಉತ್ಕಲಿಕಾ * ವಿಲಾಸ)) 


ಉತ್ಕಳಿಕೆ "ಉತ್ಕಲಿಕೆ' ನೋ... 


ಉತ್ಕಳಿಕೆದೋಯಿ 


ಉತ್ಕಳಿಕೆದೋಯು (ಕ್ರಿ). ಮೊಗ್ಗು ತೋರು; ಮೊಗ್ಗೆಯೊಡೆ : ಮೊಳೆ | 
ತುದಾ ಮನುನಿಂ ವಿಕುಕ್ತಿಯೊಳೆಳೆಸಸಿಯನೈದಿತು . . . ಅಜಪುತ್ರನಿಂದುತ್ಯ 
ಳಿಕೆಯಡೋಆತು ರಾಮ ನಿನ್ನಲಿ ಫಲಿಸಿತಗ್ಗದ ಸತ್ಕೃತರುವೆಂದನು ವಸಿಷ್ಠ | 
ಮುನಿ  ತೊರರಾ. ೨-೩-೨೪). [ಉತ್ಕಳಿಕೆ (ಎ ಉತ್ಕಲಿಕೆ) * ತೋಜು] 

ಉತ್ಕಾರ (ನಾ). ೧. ಕಾಳನ್ನು ತೂರುವುದು. ೨. ತೂರಿದ ಕಾಳನ್ನು 5 
ರಾಶಿಹಾಕುವುದು, ಗುಡ್ಡೆ ಮಾಡುವುದು (8).  [ಸೆಂ.]. 

ಉತ್ಕೀರ್ಣ (ಗು). ೧. ರಾಶಿಹಾಕಿದ; ಗುಡ್ಡೆ ಹಾಕಿದ. ೨. ಮೇಲಕ್ಕೆ | | 
ಚೆಲ್ಲಿದ; ಹರಡಿದ; ಕೆದರಿದ : ಕುಲಗಿರಿ ಶರಣಸ್ಥಾನಮುತ್ತೀರ್ಣಫೇನಂ | 
ಬಳವದ್ವೀಚೀವಿತಾನಂ ಸ್ರಟಿಳೆಫುಸುಭೊಳುಧತ್ಯಿನನಂಬೋನಿಧಾನಲ 
(ಜಗನಿ. ೧-೨೩) ; ಪ್ರಬುದ್ಧಭ್ರುಕುಟನಿಟಲನುತ್ತ ರ್ಣ ಘರ್ಮಾಂಬು !10: 
ಭೀಸ್ಮಾನನನುದ್ಯತ್ಸಡ್ಸಮೊಂದಂ ಪಿಡಿದು... ಧೀವರ೦ಂ ಭೋಂಕನೆ। | 
ಬಂದಂ (ರಾಜಕ. ೫-೧೨೦). ೩. ಕಂಡರಿಸಲ್ಪಟ್ಟ; ಕೊರೆಯಲ್ಪಟ್ಟ ; | | 
ಕೆತ್ತಲ್ಪಟ್ಟ: ವೃಷಭಾಚಳನಿಕಟಂಗಳೊಳಂ ಅಪ್ರತಿಹತ ದಿಗ್ವಿಜಯ | 
ಪ್ರಶಸ್ತಿಯಂ ಟಿಂಕೋತ್ಕೀರ್ಣಂ ಮಾಡಿ (ಆದಿಪು. ೧೪-೫೯). [ಸಂ.] 

ಉತ್ಕೀರ್ಣಿಸು (ಕ್ರಿ). (ಅಕ್ಷರಗಳನ್ನು) ಕೆತ್ತು; ಕೊರೆ: ತಾಮ್ರಡ|15 
ಪಟ್ಟಿಗಳ ಮೇಲೆ ಅಕ್ಷರಗಳನ್ನು ಉತ್ಕೀರ್ಣಿಸುವ ಹಾಗೆ ಮರದ ಹತ | 
ಮೇಲೂ ಕೊರೆಯಬಹುದು (ಕನ್ನಸಂ.೩೬). [ಉತ್ಕ್ರೀರ್ಣನ್ಯ * -ಇಸ್ಯು] | 

ಉತ್ಕ್ರೀಲಿಸು (ಕ್ರಿ). ಚೆನ್ನಾಗಿ ನೆಡು; ಭದ್ರವಾಗಿ ನಾಟು: ಸು | 
ರಾಮಲ ಶೂಲಶಲ್ಕ ಮುತ್ತ (ಲಿಸಲು (ಮಲ್ಲಾರಿ. ೧೦-೨೭). | 

[ಉತ್ಕ್ರೀಲನ್ಯ * -ಇಸ್ಕು] | 

ಉತ್ಕುಣ (ನಾ). ೧. ತಗುಣೆ; ತಿಗಣೆ. ೨. ಹೇನು. [ಸಂ.] 

ಉತ್ಕೂಟ (ನಾ). ೧. ಉನ್ನತವಾದ ಶೃಂಗ; ಎತ್ತರವಾದ ಶಿಖರ: 
ಕುರುರಾಜ ರತ್ನಮಕುಟೋತ್ಕ್ಫೂಬಾಂಧಿಸಂಘಟ್ಟಸಂಗರನೆಂದೆಂದಭಿ 
ವರ್ಣಿಪೆಂ ರಣಯಶಃಶ್ರೀರಾಮನಂ ಭೀಮನಂ (ಗದಾಯು. ೧-೫೨). 
೨. ಕೊಡೆ; ಛತ್ರಿ. [ಸಂ.7 

ಉತ್ಕೃತಿ (ನಾ). [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಇಪ್ಪತ್ತಾರನೆಯ | | 
ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ೨೬ ಅಕ್ಷರಗಳಿರುವ ಸಮ | 
ವೃತ್ತಗಳ ಸಮುದಾಯ: ೧ ಉಕ್ತೆ, ೨ ಅತ್ಯುಕ್ತೆ... ೨೦ ಕೃತಿ, | 
೨೧ ಪ್ರಕೃತಿ, ೨೨ ಆಕೃತಿ, ೨೩ ವಿಕೃತಿ, ೨೪ ಸಂಕೃತಿ, ೨೫ ಅತಿಕೃತ್ರಿ 
೨೬ ಉತ್ಕೃೃತಿ - ಎಂದಿಪ್ಪತ್ತಾಆಂಂ ಭಂದಂಗಳಕ್ಕುಂ (ಛಂದೋಂಬು. 
೧-೫೫ ನ); ಈ ಛಂದಸ್ಸಿನಲ್ಲಿ ಉಕ್ತೆ... ಉತ್ಕೃತಿ ಎಂಬ ಸಂಜ್ಞೆ 
ಗಳಿವೆ (ಛಂದೋನಿ. ೪೮). [ಸೆಂ.] 

ಉತ್ಕೃಷ್ಟ (ಗು). ೧. ಮೇಲಕ್ಕೆ ಸೆಳೆಯಲ್ಪಟ್ಟ; ಹೊರಕ್ಕೆ ತೆಗೆ 
ಯಲ್ಪಟ್ಟ. ೨. ಅತ್ಯುತ್ತಮವಾದ ; ಮೇಲಾದ; ಶ್ರೇಷ್ಠವಾದ. | | 
(ನಾ). ೩. ಬಾಣವನ್ನು ಎಳೆದು ಬಿಡುವುದು, ಸ ಭಾಸ ಟ್ರ 
ಹಸಮಿರ್ದುದೆಮ್ಮಕ್ಕಗಾಯಿತು ಬಲುದಿನಕಿಂದು ಎತನ್ನುತರ ತ್ತ ತ್ತ 
ಭಾಪು ಭಳಿರೆಂದೈದೆ ನಸುನಕ್ಕು ತಮತಮಗೆ ಕೇಳಿದೆರ್‌ ಜಾಜಿಯರ್‌ 
(ಪರಶು. ೭-೨೨). [ಸಂ.] 

ಉತ್ಕೃಷ್ಟತೆ (ನಾ). ಉತ್ತಮವಾಗಿರುವಿಕೆ; ಮೇಲ್ಮೆ ; ಅತಿಶಯ ; 
ಶ್ರೇಷ್ಠತೆ. [ಸಂ. ಉತ್ಕೃಷ್ಟತಾ) 

ಉತ್ಕೈ (ನಾ). ಉತ್ಕಂಠತೆ; ಹಂಬಲ; ಹಾರೈಕೆ; ಕುತೂಹಲ: 
ಉನ್ಮನಮೆ ಮಾಯ್ಯಮುತ್ಯೆಯನುನ್ಮದಬರ್ಹಿಣಶಿಖಂಡಿ ಕೇಕಾವಿರುತಂ 
ತನ್ಮಧುರಧ್ವನಿಯುಂ ಜಳಭೃನ್ಮೇಘನಿನಾದಮೊದನೆ ದೆಸೆದೆಸೆಗೆಸೆಗುಂ 
(ಕಾವ್ಯಾವ. ೪೬೦). (ಸಂ. ಉತ್ಕ) | 

ಉತ್ಕೈ (ನಾ). ಉತ್ಕೃಂಶತೆಯುಳ್ಳವಳು; ಫ್ರಿಯನಿಗಾಗಿ ಹಂಬಲಿಸು 
ವವಳು. [ಸಂ. ಉತ್ಕಾ] | 


20 


25 


30 


40 
I 
| 


45 


ಲಳಲ೭ 


ಉತ್ಸೇತು (ನಾ). ಮೇಲಕ್ಕೆತ್ತಲ್ಪಟ್ಟಿ ಧ್ವಜ; ಎತ್ತರವಾದ ಧ್ವಜ: 
ಸಾಕೇತಮುತ್ಯೇತು ಬಾಹುಗಳಿಂದಂ ಕರೆವಂತದೇನೆಸೆದುಜೋ ಸರ್ವಾರ್ಥ 
ಸಿದ್ಧೀಶನಂ (ಆದಿಪು. ೭-೨). [ಸಂ.) 

ಉತ್ಕೋಚ (ನಾ). ೧. ಮೇಲಕ್ಕೆ ಬಾಗುವುದು; ಮೇಲೆ ವ್ಯಾಪಿಸು 
ವುದು: ಥಳಥಳಿಸುವಾನನದೆ ಸತ್ತ್ಯೋಜ್ಞ್ಯಲಿತ ಚಿತ್ತದ ಸುಪ್ರಭಾವದ 
ಬಳವಿಗೆಯಲುತ್ಕೋ ಚವಾಯಿತು ತಪ ಧನಂಜಯನ (ಕುವ್ಯಾಆ. ೫-೪). 
೨. ಲಂಚ: ವಿವಿಧಾಧಿಕಾರಿಗಳುತ್ಕೋಚ ವಂಚನಾದಿಗಳಿಂದೆಡೆಗೆಡೆ 
ಗಿರ್ಮಡಿಸುವ ತೆಆಾಗೆ.. . ಅಟ್ಟುಳಿಯಿಂ ಪ್ರಜೆಗಳಂ ಕಿಡಿಪರ್‌ (ಚಿಕವಂ. 
೬-೪); ತನ್ನ ಕಾಯ ಗಳಿಗೆ ಪ್ರತಿಬಂಧಕವನ್ನು ಮಾಡದಿರಲೆಂದು 
ಅಧಿಕಾರಿಗಳಿಗೆ ಕೊಡುವುದು ಉತ್ಕೋಚ (ಅಂದರೆ ಲಂಚ)ಕ್ಕೂ ಆ. 
ಉನಾಹರಣೆಗಳು (ಆರ್ಯಧ. ೮೯). ೩. ವಕ್ರತೆ; ಮೋಸ: ನೀಚತನ 
ದಿಂದರಸು ತೆರಳ್ನೆಮ್ಮ ಧನನನುತ್ಕೋಚದಿಂ ತಸ್ಕರಿಸಿ (ಸಿಂಗಿರಾ. ೨೨-೯). 
೪. ಗಟ್ಟಿಯಾಗಿ ಕೂಗುವುದು ; ಉಗ್ಗಡಣೆ. [ಸಂ.] 

ಉತ್ಕೋಚಿ (ನಾ). ೧. ಲಂಚಗುಳಿ. ೨. ವಕ್ರನಾದವನು; ಎಡವಟ್ಟ: 
ವಾಚಿಸದೆ ವೇದಾರ್ಥನಿಚಯವನಾಚರಿಸದಾಲಸ್ಮ ದಿಂದುತ್ಕೋಚಿಯಾ 
[ಪಾಠಾಂ. ಚನಾ]ಗಿ ಪರಾನ್ನದೊಳು ಸಂಪುಷ್ಯತನುವಾದ ನೀಚನಹ 
ಭೂಸುರನ ಕರುಳನು ಬಾಚುವಳಲೈ ಮೃತ್ಯು (ಕುವ್ಯಾಉ. ಓರಿಇ. ೪-೯೭). 

[< ಸಂ. ಉತ್ಕೋಚಿನ್‌] 

ಉತ್ಸ್ರ)ಮ (ನಾ). ೧. ಮೇಲಕ್ಕೆ ಹೋಗುವಿಕೆ; ಏರುವಿಕೆ. 
೨. ಕ್ರಮತಪ್ಪಿ ನಡೆಯುವಿಕೆ; ವಿಪರೀತ ಕ್ರಮ: ಕ್ರಮದಿಂ 
ಬರ್ಕುಂ ವರ್ಗೋತ್ತಮಾಂಶ ನಿಜ ಪರಗೃಹಂಗಳೊಳ್‌ ಪುಷ್ಪಂ ಮಧ್ಯ 
ಮನಲ್ಪಂ ಶುಭಫಲಮುತ್ಯ್ರಮದಿಂದಂ ಬರ್ಕುಮಶುಭಫಲಮಂತವ 
ಜಕೊಳ್‌. (ಜಾತತಿ. ೨೦-೨೫). [ಸಂ.] 

ಉತ್ಕ ಮಣ (ನಾ). ಅಂತ್ಯುಕಾಲ; ಸಾಯುವ ಹೊತ್ತು: ರಣದಿ 
ಬಿದ್ದಾ ಸೈನ್ಶಪತಿ ಸಿಡ್ನಿಯುತ್ಯ,ಮಣದೊಣಗುಬಾಯಿಗೆ ನೀರನೊಡ್ಡಲ್‌ 
ಅದನವನು ತನಗಿಂತ ಕೆಲದ ಭಟಿಗದು ಸಲ್ವುದೆಂದಿತ್ತು ತಣಿವನಾಂತುದ 
ನೆನೆಯೊ (ಮಂಕುಕ. ೯೧೧). [ಸಂ.] 

ಉತ್ಕ _ಮಿಸು (ಕ್ರಿ). ೧. ಮರಣ ಹೊಂದು; ಸಾಯು: ವೇದಾಂತ 
ವಾಕ್ಕಗಳ ನಮಕಾನುವಾಕಗಳ ಕೇದಾರಗೌಳ ಮಣಿರಂಗಾರಭಿಗಳ ನಾದಂ 
ಗಳಲಿ ಮನವ ಬೆರಸಿ ನೀನುತ್ಯ,ಮಿಸೆ ಸಾಧನವೊ ಮುಕ್ತಿಗದು (ಮಂಕುಕ. 
೯೩೧): ೨. ಅತಿಕ್ರಮಿಸು; ಮಾರು. [ಉತ್ಕ್ರ ಮಣ + -ಇಸ್ಯು] 

ಉತ್ಪ್ಯಾ ಂತಿ( ನಾ). ೧. ಬಿಟ್ಟು ಹೋಗುವಿಕೆ; ಹೊರಟುಹೋಗುವಿಕೆ; 
ನಿರ್ಗಮಿಸುವಿಕೆ: ಕೂರದ ದಾಯಾದರ ಮಿಕ್ಕ ಪಂದಲೆಗಳಂ ಕಣ್ಣಾರೆ 
ಕಂಡೆನ್ನ ಚಿತ್ತದೊಳೊಂದುಂ ತೊದಳಿಲ್ಲದೆನ್ನಸುಗಣಕ್ಕುತ್ಯಾಂತಿಯಂ 
ಮಾಡುವೆಂ (ಗವಾಯು. ೯-೨೯). ೨. [ದ್ವೈತ]. ಮೋಕ್ಷದ ನಾಲ್ಕು 
ಪರ್ವಗಳಲ್ಲಿ ಒಂದು: ಇದರಿಂದ ಬರುವ ಮೋಕ್ಷ ಕರ್ಮಕ್ಷಯ, 
ಉತ್ಕಾ_ಂತಿ, ಮಾರ್ಗ, ಭೋಗ ಎಂಬ ನಾಲ್ಕು ಪರ್ವಗಳುಳ್ಳದ್ದು ಎ 
ಉತ್ಕಾ ಂತಿಯೆಂದರೆ ದೇಹಾನಸಾನ ಸಮಯದಲ್ಲಿ ಬ್ರಹ್ಮನಾಡೀದ್ವಾರಾ 
ಬಹಿರ್ನಿರ್ಗಮನವು (ಹಿಂದಸಾ. ೨೯೨). ೩. ಕ್ರಮವಾಗಿ ಮಾರ್ಪಡು 
ವುದು; ಕ್ರಮವಿಕಾಸ: ಖುರಗಳನ್ನೋ. . . ಚರ್ಮವನ್ನೋ ಬೆಳೆಸಿ 
ಕೊಂಡು ಬದಲಿಸಿಕೊಂಡು ಪ್ರಾಣಿಜೀವ ಹೊರಬದುಕಿಗೆ ತಾನು ಸರಿ 
ಹೋಗುವ ಏರ್ಪಾಡು ಮಾಡಿಕೊಂಡಿತು. ಆದರೆ ಮಾನವನಲ್ಲಿ ಈ 
ಉತ್ಕಾ)ಂತಿ ಒಮ್ಮೆಲೇ. ಕ್ರಾಂತಿಯ ರೂಪ ತಾಳಿತು (ವಿಚಾವಾ. ೯). 
೪. [ಯೋಗ] ಸಪ್ತಪ್ರಾಣಾಯಾಮಗಳಲ್ಲಿ ಒಂದು ಬಗೆ: ಪ್ರಾಕೃತ 
ವೈಕೃತವೆಂದು ದ್ವಿವಿಧಮಾದ ರೇಚಕ... ಉತ್ಕ್ಕ್ರಾಂತಿ ಎಂಬ ಸಪ್ತ 
ಪ್ರಾಣಾಯಾಮ ಲಕ್ಷಣಂಗಳಂ (ವಿನೇಕ. ೧೫೧). [ಸಂ.] 


ಉತ್ಕ್ಯಾಂತಿತತ್ತೃ 


ಉತ್ಕಾ ಂತಿತತ್ತ (ನಾ). ಕ್ರಮವಾಗಿ ಮಾರ್ಪಡುವ ನೀತಿ, | | 
ವಿಕಾಸಕ್ರಮ : ಉತ್ಪಾತ (Evolution) ಭಾರತೀಯರಿಗೆ | | 
ಹೊಸದಲ್ಲ (ನಿಚಾಮಂ. ೯೭). [ಉತ್ಕಾ ಎಂತಿ + ತತ್ತ್ವ) | | 
ಉತ್ಕೊ ಅಶ (ನಾ). ೧. ಗಟ್ಟಿಯಾದ ಕೂಗು; ಬೊಬ್ಬೆ. ೨. ಕುರರ! | 
ತ ಹಕ್ಕಿ; ಮರಕುಟಕ “ಕುರರಮುತೊ ತಮೆನಲು ಮರಕುಟ| 5 
ವಳ್ಳಿ 9 (ಮಂಗರಾ. ೫೧-೫). [ಸಂ.] | 
ಉತ್ಪಾತ (ಗು). ೧. ಅಗೆದ; ಬೇರುಸಹಿತ ಕಿತ್ತುಹಾಕಿದ; ಹಾಳು | 
ಮಾಡಿದ. ೨. ಹೊರಕ್ಕೆ ತೆಗೆದ; ಸೆಳೆದ: ಕನಕದಂಡಾಗ್ರಮಂಡಿತ 
ಮಾಗಿ ಬೆಳಗು ವ ಮಂಗಳಪ್ರದೀಪಂಗಳೊಳಮುತ್ತಾತಾಸಿಲತಾಸನಾಥ 
ಪಾಣಿಗಳಪ್ಪ ರಕ್ಷಾಪುರುಷರೊಳಂ (ಕಾದಂಪೂ. ೪೧೩); ಗಂಡಗುಣಂ 10, 
ನೀರಶ್ರೀಗಾದುದು ನೃಪವೀರೆಭುಜೋತ್ಸಾತ ಖಡ್ಗ ಧಾರಾಶ್ರ ಯದಿಂ 
(ಮಲ್ಲಿಪು. ೩-೧೩). [Aಂ.] 
ಉತ್ತ (ನಾ). ನಡುವಣ ಸ್ಥಳ ; ಮಧ್ಯ್ಯಸ್ಥಳ: ಅತ್ತ ಸುರೇಶ್ವರಾನಸಥ 
ಮಿತ್ತ ಮಹೀತಳಮುತ್ತ ಪನ್ನಗೋದಾತ್ತ ಸಮಸ್ತಲೋಕಮಜಕದಂತಿಕೆ 
ಪೂಣ್ಣೆನಗಾಗದಂಗಜೋತ್ಪತ್ತಿಸ.ಖಕ್ಕೆ ಸೋಲಲ್‌ (ಪಂಪಭಾ. ೧-೭೫). | 15 
ಉತ್ತಣ - ನಡುವಣ: ಅತ್ತಣಿಂ, ಇತ್ತಣಿಂ, ಉತ್ತಣಿಂ (ಶಮದ. 
೧೧೦ ಪ್ರಯೋ). ಉತ್ತೆಲ್‌ - ನಡುವೆ; 'ಇತ್ತಲೂ ಅತ್ತಲೂ ಅಲ್ಲದ | 
ನಡುವಣ ಜಾಗದಲ್ಲಿ: ಅತ್ತಲ್‌ ದೇವೇಂದ್ರಂ ಮುತ್ತಿತ್ತಲ್‌ ಭುಜಗೇಂದ್ರ 
ನುತ್ತ ಲಾಶಾಧಿಪಕೊಳ್‌ ಮುತ್ತಿರೆ ಭೇರೀಧ್ವನಿ PR 
ಘೋಷಶಿಕ್ಸಾದೆಕ್ಷಂ (ಶಮ ದ. ೧೧೯ ಪ್ರಯೋ) ; ಅಸ್ತಿಸ್ತಮುಸ್ತಲೆ್ತಂ 20] 
ಬಳಸಿದೆಲ್ಲಮುಂ (ಸಂಸಪೆ. ೩೦-೧). [ದೇ.] | 
'ಉತ್ತೃ "ಉಜು' ಪರಾ. ಚ 
| 


| 
| 


ಉತ್ತ್ಯ "ಉಚಕ್‌' ಪರಾ. | 
ಉತ್ತಂ (ಅ). ನಡುವಣ ಕಡೆಗೆ; ಮಧ್ಯದ ಕಡೆಗೆ: ಅತ್ತಿತ್ತುತ್ತಮೆ 
ನಡೆದುದು ಕಟಿಕೆಂ (ಜಗವಿ. ೯-೨೬). [ಆ ಉತ್ತ] 
ಉತ್ತಂಡ (ನಾ). ಹೆಂಗಸರು ಧರಿಸುವ ಚಿನ್ನದ ಕಂಠಾಭರಣ (ಕಿ). 
[ದೇ. ॥ ತನಿ. ಉತ್ತಣ್ನಾಲ್‌, ಉತ್ತಣ್ಣಮಣಿ; ತೆಲು. ಉತ್ತಂಡ] | 
ಉತ್ತಂಭಿತ (ಗು). ಎತ್ತಿ ಹಿಡಿಯಲ್ಲ ಲ್ಪಟ್ಟ; ಮೇಲಕ್ಕೆ ಎತ್ತಿದೆ: ಪೌರ; 
ನಾರೀಜನಂಗಳ್‌ ಗೀರ್ವಾಣಶಂಕೆಯಿನುತ್ತಂಭಿತಪಕ್ಷ್ಮ ಪಾಳಿನದನರ | 
(ಶಾಂತಿಫು. ೪-೭೨ ವ); ಅಂಭೋಜನಾಭನಿಂದುತ್ತಂಭಿತಮಾದೊಂದುದಗ್ರ) | 30 
ಗೋವರ್ಧನಮುಜ್ಚೃಂಭಿಸುತಿರ್ದುದು (ಜಗವಿ. ೪-೯೫). (ಸಂ. | 
ಉತ್ತಂಸೆ (ನಾ). ತಲೆಯಲ್ಲಿ ಧರಿಸುವ ಆಭರಣ ; ಶಿರೋಭೂಷಣ : 
ಪದೆದುತ್ತಂಸವತಂಸಶೋಭೆಗೆ ಭವದ್ಭಾಳಪ್ರವಾಳೋಲ್ಲಸನ್ಮ ದು ಪುಷ್ಪ 
ಸ್ತಬಕೆಂಗಳಂ ( ಆದಿಪು. ೧೧-೧೩೪) ; ಸಿಂಗದವೋಲ್‌: ಕಾಂಚನನೀಠದಿಂ 
ಖರೆಂ ಖಡ್ಗನಖರನುತ್ತ ಆಸಕಿರೆಣಕೇಸರನೆಲ್ಹ ೦ (ಪೇರಾಮಾ. ೬-೧೭೫ ವ). 
೨. ಆಭರಣ; ಕಿವಿಯ ಓಲೆ; ಕರ್ಣಪೂರ. ೩. (ಆಲಂ) ಶ್ರೇಷ್ಠ | 
ನಾದವನು; ಉತ್ಕೃಷ್ಟ: : ಸೌಂದರಿಯರೇಕಚ್ಛ ಶ್ರರಾಜಾ ಭಿಷೇಕಮಿದೆ0 | 
ಬಂತಿರೆ ಮಜ್ಜನಂಬುಗಿಸಿದರ್‌ ಮನ್ವನ್ಹ ಕತ್ತ 008 (ಇಂತ: ೮-೭೦). i 
(ಸಂ. 1. 
ಶ್ರೇಷ್ಠ ನಾದವನು : ಮಂಜುಲನಾದಾವ ಮೃತಮುಣ್ಣೆ |40; 


ಉತ್ತಂಸಕೆ (ನಾ). ಶ್ರಿ ಕ್ಮ 

ಬಾಜಿಸಿದನಾ ಸೀಲ (ವಿಷ್ಣುಪು. ತತ [ಸಂ.] 

ಉತ್ತಂಸಿತ (ಗು). ಶೋಭಿಸುವ; ಅಲಂಕರಿಸಿದ: ದಿಕ್ಕರಿಕರಾನು 

ಕಾರಿಕರಪರಿಘೋತ್ತಂಸಿತ ತೋರಣೀಕೃ ತ ರೌದ್ರಗವಾದಂಡನುಂ| | 

(ಪೆಂಪಭಾ. ೧೩-೮೨ ವ). [ಸಂ.] | 

ಉತ್ತಡ (ನಾ). (?): “ಉತ್ಪಟ - ಉತ್ತಡ? (ಶಬ್ದಾನು. ೧೬೦ ಪ್ರಯೋ). Ny 
(< ಸಂ, ಉತ್ಪಟ] 


125 


೮೮೮ 


ಉತ್ತಮದಾನ 


। ಉತ್ತಣ "ಉತ್ತ' ಪರಾ. 


ಸ 


ಉತ್ತತ್ತಿ "ಉತ್ತುತ್ತೆ' ನೋ. 

ಉತ್ತ ನೂರ್‌ (ನಾ). ಒಂದು ಊರಿನ ಹೆಸರು: ಪೂರ್ವಾಯಾನ್‌ದಿಶಿ 
ಕೊಳತ್ತೂರ ಉತ್ತನೂರ ವ ಮುಕ್ಕೂಟಲ ಅರುಣೋನ್ನತಭೂಮಿ ಸಮಾಪೇ 

ನೊಳಂಬಸೆಟ್ಟ ಉತ್ತನೂರ ಮಹಾ 
ಜನಂ (ಎಕ. 2, ಮುಳಬಾ. ೧೨೨-೭ ; 969). [ಉತ್ತನ? + ಊರ್‌] 

ಉತ್ತಪ್ತ (ಗು). ಚೆನ್ನಾಗಿ ಕಾಯಿಸಲ್ಪಟ್ಟ : ಉತ್ತಪ್ತ ಜಾಂಬೂನದ 
ಕುಸುಮವಾಮಂಗಳಿಂದುದ್ದೀಪಿತ ರತ್ನಪ್ರದೀಪಂಗಳಿಂದಂ (ಆದಿಪು. 
೨-೩೨ ವ). [ಸಂ.] 

ಉತ್ತಪ್ಪ, ಊತಪ್ಪ (ನಾ). ಒಂದು ಬಗೆಯ ದೋಸೆ; ಉಬ್ಬು 
ದೋಸೆ: ಉತ್ತಪ್ಪ ತಿನ್ನುವುದಕ್ಕೆ ಬಹಳ ರುಚಿಯಾಗಿರುತ್ತದೆ (ರೂಢಿ). 
ಊತಪ್ಪ: ನಮ್ಮ ಮನೆಯಲ್ಲಿ ಇನತ್ತು ಊತಪ್ಪ ಮಾಡಿದ್ದರು (ರೂಢಿ). 

[*- ತನಿ. ಮಲ. ಊತ್ತಪ್ಪಂ] 

ಉತ್ತ ಮ (ಗು). ೧. ಶ್ರೆ ಷ್ಠ ವಾದ; ಉನ್ನತವಾದ; ಮೇಲಾದ : 
ಉತ್ತಮದ ಲಿಂಗಪ್ರಸಾದಿಗೆ (ಬಸಪ. ೬೦-೯). (ನಾ). ೨. ಒಳ್ಳೆ ಯ 
ವನು; ಶ್ರೇಷ್ಠನಾದವನು; ಮೇಲಾದವನು: ಉತ್ತವಂರು ಸ 
ನಡೆದಿಹರೆ ಲೋಕ ತಾನೆತ್ತ ಸಾರುವುದು. ಸರ್ವಜ್ಞ. ೧೨೫೯) ; ಉತ್ತಮನು. 
ಎತ್ತಹೋದರೂ ಶುಭವೇ (ಗಾದೆ). ೩. ಹದಿನಾಲ್ಕು ಮನುಗಳಲ್ಲಿ 
ಒಬ್ಬ: ಪ್ರಪಂಚದೊಳು ಸಕಲ ಕುಲಧರ್ಮ ಪದ್ಧತಿಪ್ರವರ್ತಕರಾಗಿ 
ಶಿನಪ್ರಸಾದದಿಂ ಲೋಕಾಧಿಪತ್ಯಂಗೈದು ಸ್ವಾಯಂಭುವ ಸ್ವಾರೋಟಿಷ 
ಉತ್ತಮ ... ಇಂದ್ರಸಾವರ್ಣಿಕರೆಂಬ ಹದಿನಾಲ್ಕು ಮನುಗಳೊಳಗೆ 
(ವಿವೇಕ. ೨೦೪). ೪. ಬಿಳೀಮಗ್ಗದ ಜಾತಿಯಲ್ಲಿ ಒಂದು ಪಂಗಡ: 
(ಎಸಮೈ. ೪111, ೧೦). 

ಉತ್ತಮೋತ್ತಮ (ದ್ವಿರುಕ್ತಿ): ಉತ್ತಮೋತ್ತಮ ಭಕ್ತಿಯಲಿ 

ನುತಿವೆತ್ತ ಬಸವಚರಿತ್ರವಂ ಭಕ್ತೋತ್ತಮರ ಕೈಯಿಂದ ಕೇಳಿದ ಮಾಳ್ಕೆ 
ಯಿಂದೆನ್ನ ಚಿತ್ತದೊಲವಿಂ ತಪ್ಪದೊರೆದೆನು (ಬಸಪು. ೬೧-೭೬) ; ಮೊನ್ನೆ 
ನಾನು ಓದಿದ ಗ್ರಂಥ ಉತ್ತಮೋತ್ತಮನಾಗಿತ್ತು (ರೂಢಿ). [ಸಂ.] 

ಉತ್ತಮಗಳ್ಳೆ, ಉತ್ತವಗಳ್ಳ (ನಾ). ಒಂದು ಬಿರುದು: ಉತ್ತಮಗಳ್ಳ 
ಸ್ಸೂನುರ್ವ್ವರಹಾಟಕ ಸಕಳದೇಶಸಂಭೊ ಕ್ತಾ (ಮೈ ಆರಿ. ೧೯೩೫, 

951 7); ಎಆಅತಿವೆ ಮಹಾಸಾಮನ ನನುತ್ತಮಗಳ್ಳ ಗೊಪ್ಪೆ ಪುಟ್ಟ 
ದೊಬಿರಗ್ರಹಾರಂ (1) (ಇಆ. x, ೧೦೪-೫; ?). ಉ ತ್ತ ವಗ ಳ್ಳೆ ; 
ಸ್ವಸ್ತಿ ಶ್ರೀ ಗೊಗ್ಗಿಯ ಮನೆಮಗತಿ ಬೋಚಿಗ ಧರ್ಮ್ಮಸೆಟ್ಟ ಉತ್ತ ವಗಳ್ಳ 0 
(ಮೈಆರಿ. ೧೯೩೬, ೪೦-೨; ಸು 900). [ಉತ್ತಮ + ಕಳ್ಳ) 

Pe: ಉತ್ತಮಗಾವುಂಡ (ನಾ). ಒ ಬ್ಬಾ ತನೆ 
ಹೆಸರು: ಪೆಬ್ಬ 
(ಎಕ. 2%, ಶ್ರೀರಂಗ. ೧೬೦-೨೦, ೨೧ ; 800). ಉತ್ತ ತ್ರಮಗಾವುಂಡ: 
ಎಜಕಿಪ್ಪ ತಸ ಗೋವಿನ್ಹ ರಸರು ಉತ್ತಮಗಾವುಣ್ಣನ ಕೇಿಗೆ ಕೊಟ್ಟ ಸ್ತಿತಿ 
(ಎಕ. ೪, ಚನ್ನರಾ. ೨೫೧-೮ ; 925). [ಉತ್ತಮ + ಗಾಮುಂಡ] 

ಉತ್ತಮಗಾವುಂಡ "ಉತ್ತಮಗಾಮುಂಡ' ನೋ. 

ಉತ್ತ ಮತಪ (ನಾ). ಶ್ರಿ ಷ್ಠ ವಾದ ತಪಸ್ಸು: ಉತ್ತಮತಪಂಗಳಿಂದ 
ತ್ರುತ್ತಮದೇಹರ್‌ ವಡೇಹರಪ್ಪುದೆಟ೨ಂ Fg ತ್ತ ನ್ವರ್ಥತೆಯಂ ತಾಳ್ವಿತ್ತು 
ವಿದೇಹಂ ವಿದೇಹಮೆಂಬೀ ಪೆಸರಂ (ಆದಿಪು. ೧-೫೩). [ಉತ್ತಮ + ತಪ] 

ಉತ್ತಮದಾನ (ನಾ). ಶ್ರೇಷ್ಠವಾದ ದಾನ: ಪಂಚಾಶ್ಚರ್ಯಗಳ್‌ 
ಸುರಂಂಚರ ಸೊಡನೆ: ಯೊ] 'ಸಗಲ[ದು]ತ್ತಮನಾನಂ ಸಂಚಿತಸುಕೃಂಗ್ಲ 
ದಸಂಚಿತಸುಕೃತಂಗೆ ಬಯಸೆ ಸಮನಿಸಿದಪ್ರದೇ (ಶಾಂತಿಪ ೯-೨೨). 

[ಉತ್ತಮ + ದಾನ] 


(ಮೈಆರಿ. ೧೯೨೫, ೧೦೫-೩೯ ; 634); 


೪೦-೧೫; 


ಸ ಪೆರ್ಬ್ಯಟಲ ಉತ್ತಮಗಾಮುಣ್ಣರುಂ ಕುನ್ಹ ಗಾಮುಣ್ಣ ರುಂ 


ಉತ್ತ ಮಹಾತ್ರ 


ಉತ್ತಮಪಾತ್ರ (ನಾ). ೧. ದಾನ ತೆಗೆದುಕೊಳ್ಳಲು ಯೋಗ್ಯವ್ಯಕ್ತಿ ; 
ಕ್ರೀಷ್ಠನೆನಿಸಿದ ವ್ಯಕ್ತಿ : ಆಂತು ಪಂಚತ್ವಮನೈದಿದ ವಜ್ರಜಂಘಂಗೆಂ 
ಶ್ರೀಮತಿಗಮಾ ತಿರಿಕಂಗಳ್ಳಮುತ್ತಮಪಾತ್ರದಾನಾನುಮೋದದ ಪುಣ್ಯಫಲ 
ದಿಂದಂ. . . ಉತ್ತರೆಕುರುವೆಂಬುತ್ತಮಭೋಗಭೂಮಿಯೆ ಜನ್ಮಭೂಮಿ 
ಯಾದುದು (ಆದಿಪು. ೫-೨೭ ವ); ತನ್ನೊಡನೊಡನೆ ಸಮಶುಭಪರಿಣಾಮ 
ದೊಳ್‌ ನೆಗಟಕಿ ಪರಮ ಪವಿತ್ರೋತ್ತಮಪಾತ್ರಕ್ಕೆ ಶ್ರೀಷೇಣಂ (ಶಾಂತಿಘು. 
೬-೭೨ ವ). ೨, (ನಾಟಕದ) ಶ್ರೇಷ್ಠವಾದ ಪಾತ್ರ: ರಂಗಸ್ಥಲದಲ್ಲಿ 
ಅಭಿನಯಯೋಗ್ಯನಾಗಿರಬಹುದು . .. ಉತ್ತಮಪಾತ್ರಗಳನ್ನು ಕುರಿತಿರ 
ಬಹುದು (ಧ್ವನ್ಯಾಲೋ. ೧೩೯). [ಉತ್ತಮ * ಪಾತ್ರ) 
ಉತ್ತಮಪುರುಷ (ನಾ). ೧. ಶ್ರೇಷ್ಠನಾದ ವ್ಯಕ್ತಿ: ಮಾನವಕುಲದ 
ಉದ್ಧಾರಕ್ಕೆ ಶ್ರಮಿಸುವುಪೀ ಉತ್ಕಮ ಪುರುಷರ ಜೀವನದ ಗುರಿ (ರೂಢಿ). 
೨.[ವ್ಯಾಕ] ಪುರುಷವಾಚಕ ಸರ್ವನಾಮಗಳಲ್ಲಿ ಒಂದು; ತನ್ನನ್ನು 
ನಿರ್ದೇಶಿಸಿಕೊಳ್ಳುವಾಗ ವ್ಯಕ್ತಿ ಬಳಸುವ ಶಬ್ದ: ಉದಾ-ಆನ್‌, 
ಆವು, ನಾನು, ನಾವು: ಉತ್ತಮಪುರುಷ ಬಹುವಚನದಲ್ಲಿ ಧಾತುವಿಗೆ 
ಓಣವೆಂಬ ಪ್ರತ್ಯಯ ಸೇರುತ್ತದೆ (ಮಧ್ಯಮ. ೯೧). ೩, [ವ್ಯಾಕ] ನಾನು, 
ನಾವು ಎಂಬ ಸರ್ವನಾಮಗಳ ಸಂಬಂಧದಲ್ಲಿ ಧಾತುವಿನ ಮೇಲೆ 
ಬಳಸುವ (ಎನ್‌, ಎವು) ಮುಂತಾದ ಅಖ್ಯಾತ ವಿಭಕ್ತಿಗಳಿಗೆ 
ಇಟ್ಟಿರುವ ಸಂಕೇತ: ಆಖ್ಮಾತದೊಳ್‌ ವರ್ತಿಪ ಪ್ರಥಮ ಮಧ್ಯ 
ಮೋತ್ತಮ ಪುರುಷಂಗಳ್ಳೆ ಅಮ್‌, ಅರ್‌, ಆಯ್‌, ಇರ್‌, ಎನ್‌, ಎವು- 
ಎಂಬಾಜು ವಿಭಕ್ತಿಗಳ್‌... ಪತ್ತುವುವು (ಶಮದ. ೨೧೭ ವೃತ್ತಿ). 
[ಉತ್ತಮ + ಪ್ರರುಷ) 
ಉತ್ತಮಬಿಸಿಗೆ "ಉತ್ತಮಬೀಸಿಗೆ' ನೋ. 
ಉತ್ತಮಬೀಸಿಗೆ, ಉತ್ತಮಬಿಸಿಗೆ (ನಾ). ಅರವತ್ತು ಸಂವತ್ಸರ 
ಗಳಲ್ಲಿ (ಪ್ರಭವದಿಂದ ವ್ಯಯದವರೆಗಿನ) ಮೊದಲನೆಯ ಇಪ್ಪತ್ತು 
ಸಂವತ್ಸರಗಳ ಗುಂಪು. "ಅಧಮಬೀಸಿಗೆ', "ಮಧ್ಯಮಬೀಸಿಗೆ' 
ಪರಾ. ಉತ್ತಮಬಿಸಿಗೆ: (ದಕ). ಗ[ಉತ್ತಮ- ಬೀಸಿಗೆ] 
ಉತ್ತಮಜೀಸು (ನಾ). ಮೊದಲ ಇಪ್ಪತ್ತು. [ಉತ್ತಮ ಬೀಸ್ಕು] 
ಉತ್ತಮಭೆಗಣ (ನಾ). ಶುಭನಕ್ಷತ್ರಗಳ ಗುಂಪು; ಒಳ್ಳೆಯ 
ನಕ್ಷತ್ರಗಳ ಸಮೂಹ: ಪ್ರವರವಿಹಂಗನುಕುಲಚಕ್ರವರ್ತಿಪಟ್ಟಕ್ಕೆ 
ಯೋಗ್ಮನಂ ಮಾಡಿ ಮಹೋತ್ಸನದಿಂ ಮಾಡುವುದಭಿಷೇಕವನುತ್ತಮ 
ಭಗಣವಿನುತ ಲಗ್ನೋದಯದೊಳ* (ಪಂಡತಂ. ೨೨೩-೩೨೨). 
[ಉತ್ತಮ + ಭಗಣ] 
ಉತ್ತಮಮೆಂಡಿ (ನಾ). ಒಂದು ಜಮಿನಾನಿನ ಹೆಸರು: ಪೂರ್ವಜರಾ 
ಪಡೆದೊದು ಉತ್ತನಮಮೆಣ್ಣಿ ಎಮ್ಬ್ಟ ಳಟನಿ ಕಾಮೆಯಂಗೆ ಸರ್ವಪಾಪ ಪರಿ 
ಹಾರು ಆಗೆ (ಮೈಆರಿ. ೧೯೧೯, ೧೨-೬ ; 700). [ಉತ್ತಮ + ಮೆಂಡಿ) 
ಉತ್ತಮರ್ಣ (ನಾ). ಸಾಲವನ್ನು ಕೊಟ್ಟವನು: “ಉತ್ತಮರ್ಣ 
ನೆಂದರೆ ಸಾಲ ಕೊಟ್ಟಿ ವನು, ಆಧಮರ್ಣನೆಂದರೆ ಸಾಲ ತೆಗೆದುಕೊಂಡ 
ವನು” (ಸಿದ್ಧಾಂತಿ. ೨೩೬). [ಸಂ.] 
ಉತ್ತಮಶ್ಲೋಕ (ನಾ). ೧. ಉತ್ತಮವಾದ ಶ್ಲೋಕ. ೨. ಪ್ರಸಿದ್ಧಿ 
ಯನ್ನು ಸಡೆದ ಶ್ರೇಷ್ಠ ಪುರುಷ ; ಕೀರ್ತಿಶಾಲಿ. 
ಉತ್ತಮ + ಶ್ಲೋಕ] 
ಉತ್ತಮಾಂಗ (ನಾ). ಶ್ರೇಷ್ಠವಾದ ಅಂಗ; ತಲೆ; ಶಿರಸ್ಸು: ತತ್ಪಾದ 
ಪವಿತ್ರೋದಕಂಗಳನನಿಬರ.ಮುತ್ತ ಮಾಂಗದೊಳ* ತಳಿದುಕೊಂಡಿರ್ದಾ 
ಗಳ್‌ (ಪಂಪಭಾ. ೭-೫೯ ವ;; ತನ್ನುತ್ತಮಾಂಗಕೆ ಕರೆ.ಖುಗವ ಚಾಚುತ್ತ 
ಬಿನ್ನಹಮಾಡಿದನು ಪಾಂಚಾಲನಂದನೆಗೆ (ಕುವ್ಯಾಸ. ೧೪-೪೯). 
[ಉತ್ತಮ + ಆಂಗ) 


೮೮೯ 


45 


ಉತ್ತಮಿಕೆ (ನಾ). ಮೇಲ್ಮೈ; 


ಉತ್ತರ 


ಉತ್ತಮಾಗ್ರ (ನಾ). ಒಳ್ಳೆಯ ಊಟ; ಶ್ರೇಷ್ಠವಾದ ಆತಿಥ್ಯ: ಅಲ್ಲಿ 


ಯೊರ್ವ್ವರ್‌ ಪ್ರಧಾನರಪ್ಪವರ್ಗ್ಗೆ ಉತ್ತಮಾಗ್ರ[0] ನಡೆಯಿಸುವ[ರ್‌] 
(ಎಇ. 2೭೫11, ೯-೩೫; 1004). [ಉತ್ತಮ + ಆಗ್ರ್ಯ) 
ದೊಡ್ಡಸ್ತಿಕೆ; ಹಿರಿಮೆ: ಸಮದೇಭ 
ಕುಂಭಭೇದನ ಸಮಯೋಗ್ರನಖಂಗೆ ಹರಿಗೆ ಮೃಗರಿಫುವೆಸರುತ್ತ ಮಿಕೆಯೆ 
(ಗದಾಯು. ೨-೨) ; ಮೂಢನೆನ್ನವಗುಣವನುಳಿದು ನಿಮ್ಮುತ್ತಮಿಕೆಯಂ 
ಮೆಜಕೆದು (ಹಚಕಾ. ೧೧-೨೮); ಮೆತ್ತಿ ದಂಜಿನ ಮೆಯ್ಯೂ ಭೀಷ್ಮನು ಹೊತ್ತ 
ಕೈದುವ ಬಿಸುಟಿ ಕಳಶಜನುತ್ತಮಿಕೆಗಳ ಮೆ ಆಕಿ'ದರೆಂದನು ಕೌರವರ 
ರಾಯ (ಕುವ್ಯಾಕ. ೧-೨೧). (ಉತ್ತಮ + - ಇಕೆ] 


10| ಉತ್ತಮೆ (ನಾ). ೧. ಒಳ್ಳೆಯ ಹೆಂಗಸು. ೨. [ಕಾವ್ಯಮಾ] ನಾಯಿಕೆ 


ಯರಲ್ಲಿ ಒಬ್ಬಳು : ಉತ್ತಮೆ ಮಧ್ಯಮೆ ಅಧಮೆಯರೆಂಬ ತ್ರಿವಿಧಠೋಪ 
ಪ್ರ ಸಾದ ಸಮಲಕ್ಷಣ ಲಕ್ಷಿತ ಲಲನೆಯರಿಂ ಕನ ಊಢೆಯರೆಂಬೆರಡು 
ಪ್ರಕಾರಮಾದ ನಾಯಕಿಯರಿಂ (ವಿವೇಕ. ೨೨೮). (ಸಂ. ಉತ್ತಮಾ] 


ಉತ್ತರ (ಗು). ೧, ಮೇಲಿನ; ಮೇಲುಭಾಗದ, ೨. ಮೇಲ್ತರ 


ಗತಿಯ ; ಉತ್ತಮವಾದ ; ಶ್ರೇಷ್ಠವಾದ ; ಒಳ್ಳೆಯ : ಕೊಂತಿಮಾ 
ದೇವಿಗಮೊಂದುತ್ತರಮಾದಳ್‌ ಕರ್ಣಂಬೆತ್ತಕ್ಕಳೆ ( ಪಂಪಭಾ. ೧೨-೧೨೫) ; 
ಉತ್ತರಮಾಗಿ ಹಸ್ತಮಿಆವೀನೆಡೆಯೊಳ್ಳಯಲಕ್ಷ್ಮಿ ಲಕ್ಷ್ಮಿ ಲೋಕೋತ್ತರ 
ಮಾಗಿರಲ್ಲಡೆವ ಲಕ್ಷ್ಮ ಚಮೂಪತಿಯಾಳ್ವನಳ್ಳಜಂಬೆತ್ತು (ಎಕ. ೪, ಹಾಸನ. 
೬೬-೪೦; 1170). ೩. ಅಧಿಕವಾದ ; ಹೆಚ್ಚಾದ. "ಅಷ್ಟೋಶ್ರರಶತ' 
ಪರಾ.೪. ತರುವಾಯದ; ಅನಂತರದ: ಆ ತತ್ತ್ವಮುಂ ಇದೆಂಬುದಂ 
ಪೇಟ್ವುದುತ್ತರೆಸೂತ್ರಂ (ತತ್ತ್ವಪ್ರ. ಆ). (ನಾ). ೫. ಮುಂದಿನದು; 
ಮುಂಭಾಗ: ಪತ್ತರ್ಕೆ ಪನ್ನೆನಿಕ್ಳುಮದುತ್ತರಳೊಂದೆರಡು ನೆಲಸೆ 
(ಶಮದ. ೧೯೨). ೬. ವಾಮಭಾಗ ; ಎಡಭಾಗ. ೩. ಮುಂದಾಗುವ 
ಪರಿಣಾಮ: “ಉತ್ತರಮುದರ್ಕನಮೆನೆ ಮೇಲಪ್ಪ ಫಲಮಕ್ಕು? 
(ಮಂಗರಾ. ೨೨-೧೩). ೮, ಪ್ರಶ್ನೆಗೆ ಪೂರಕವಾಗಿ ಹೇಳುವ ಮಾತು; 
ಮರುನುಡಿ; ಜವಾಬು: ಮರುಳಾಗದೆನ್ನ ನುಡಿಗುತ್ತರಮಂ 
ಮುನ್ನಿತ್ತು ಕುಡಿಯೆ ಕಜ್ಜಂ ನಿನಗುತ್ತರಿಸುಗುಂ (ಪಂಪಭಾ. ೮-೪೭); 
ಎನಗುತ್ತರಮ ಂ ಕುಡ (ಶಮದ. ೧೨೫ ಪ್ರಯೋ); ನುಡಿದ ನುಡಿ 
ಗುತ್ತರವನೆಂದುಂ ಕೊಡದ ಭಾಷೆಯನಿಂತು ಸಲಿಸುವನಾಗಿ (ಬಸಪು. 
ಇವನುತ್ತರವ ಕೇಳುವೆವೆಂದು ಪಾರ್ಥ ನ ನುಡಿಸಿದನು 
ನಗುತ (ಕುವ್ಯಾದ್ರೊ €. ೩-೬೩). ೯. ಉತ್ತರ ದೇಶದವನು; 
ಆರ್ಯ: “ಕನ್ನಡಿಗ ಕರ್ಣಾಟಕನೆನಿಕ್ಕು ಖಳನೆನಲು ಕೊಂಕಣಿಗ 
ನಾರ್ಯನುತ್ತರನು * (ಮಂಗರಾ. ೧೧೨-೭). ೧೦. ಸಂತೋಷ; 
ತೃಪ್ತಿ: “ಆಹ್ಲಾದ ವಿರಾಜಿಯುಕ್ತಿನುಡಿ ದಿಗ್ವಿನರಂಗಳೊಳುತ್ತರಾ 
ಹ್ವಯಂ (ನಾನಾರ. ೭೭) ; ಆನೆ ಸೋಲ್ತಪೆನಿನರೆ ಗೆಲುಗೆ ಎನಗುತ್ತರಂ 
[ಪಾಠಾಂ. ಮಂ] (ತಿರುರ. ೧೯-೧೯). ೧೧. ವಿರಾಟಿರಾಯನ ಮಗನ 
ಹೆಸರು: ಸಾರಥಿಮಾಡು ಮತ್ತ ಸುತನುತ್ತರನಂ (ಪಂಪಭಾ. ೮-೯೭) ; 
ಉತ್ತರನ ಪೌರುಷ ಒಲೆಮುಂದೆ (ಗಾದೆ). ೧೨. [ಕಾವ್ಯನಿಸಾ] ಒಂದು 
ಅರ್ಥಾಲಂಕಾರ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರವು ಕ್ರಮವಾಗಿ 
ಸರಸವಾಗಿ ನಿರೂಪಿಸಲ್ಪಡುವ ಒಂದು ಅಲಂಕಾರ: ಪ್ರಶ್ನಾರ್ಥ 
ದೊಳೋರಂತನುಗುಣಮಾಗೆ ಪೇಟ್ಟುದುತ್ತರಮೆನಿಕುಂ . .. ಉತ್ತರಕ್ಕೆ - 
ಮರಣಮೆನಿಪ್ಪೆದಾವುದು ದರಿದ್ರತೆ ಪತ್ತಿದ ಕುತ್ತಮಾವುದಂತರಿಸದೆ 
ನಿಂದ ಚಿಂತೆ ಸುಖಮಾವುದು ಪುತ್ರಮುಖಾವಲೋಕನಂ (ಕಾವ್ಯಾವ. 
೭೦೪, ೬೦೭). ೧೩. [ಕಾಮಶಾ] ಚುಂಬನದಲ್ಲಿ ಒಂದು ಬಗೆ : ಆಧರ 
ವೃತ್ಯಯಮೊದವಿನಿಯನಿನುಚ್ಚರಸನವಸಂ ಬರೆದಿ(ಪೊದನಿದ ಮೇಲ್ಲುಟ 
ವತ್ತಿಸಿ ಚದುರಿಂ ಸತಿ ಚುಂಬಿಪಂದವುತ್ತರಮನಿಕುಂ (ಮನ್ಮ್ಮವಿ. ೧೨-೫). 


೩೧-೧೦) ; 


ಉತ್ತರಂಗ 


[ 
| 
[ 


೧೪. ಅ ಭಿವೃ ಅಂತಾಗಳೊಂದುತ್ತರಂ ಬಳೆಯೆ (ಪಂಪಭಾ. 
೩-೨ ವ. ೧೫. ಮ. ಅತಿಕ್ರಮಣ. ೧೬. ಉತ್ತರದಿಕ್ಕು ; | 
ಬಡಗಲು : “ ಕೌಬೇರೀ, ಉತ್ತರಾ, ಉದೀಚೀ - ಈ ೩ ಬಡಗಣ ದೆಸೆ» 
(ಹ ಲಾ ಯು. ೧೭-೧೦೧) ; “ ಕಾಬೇರಿಯುತ್ತರಮುದೀಚಿಯೆಿನೆ ಬಡಗ 
ಲಕ್ಕುಂ” (ಮಂಗರಾ. ೧೭-೧೯). ೧೭. [ಜ್ಯೋತಿ] ಹತ್ತನೆಯ ಸ್ಥಾನ: 
"ಪೂರ್ವ - ಲಗ್ಗೆ, ದಕ್ಷಿಣ - ಚತುರ್ಥ, ಪಶ್ಚಿಮ - ಸಪ್ತಮ್ಮ ಉತ್ತರ- 
ದಶಮಕ್ರೇತ್ರಗಳು ? (ಜಾತತಿ. ೨-೯ ಟೀಕೆ). [ಸೇ.] 
ಉತ್ತರಂಗ (ನಾ). ಬಾಗಿಲ ಚೌಕಟ್ಟಿನ ಮೇಲ್ಭಾಗ : ವಾಗ 
ವೆಂಬುದು ಉತ್ತರಂಗಂ” (ಹಲಾಯು. ೫೦-೧೪೫) ; “ ಉತ್ತರಂಗಮೆನಲೈೆ 
ನೆಗಳು ತ್ತರಾಸಮೆನಿಕ್ಕುಂ > (ಮಂಗರಾ. ೫೯-೧೨). [ಸಂ.) 
ಉತ್ತರಂಗುಡು "ಉತ್ತರಂಗೊಡು' ನೋ. 
ಉತ್ತರಂಗೆಡು (ಕ್ರಿ). ಮರುನುಡಿಯನ್ನು ಆಡಲು ಅಸಮಥ F| 
ನಾಗು; ನಿರುತ್ತರನಾಗು : ಉತ್ತರಂಗೆಟ್ಟರ್ದ ವಾದಿಗಳತ್ತ ನೋಡುತ್ತಾ | 
ನರೇಂದ್ರೊ ನ್ಮ ತ್ತನುಂ ತಾನಹಗೆ ಲಜ್ಜಿ ಹ ದರ್ಪವಡಗಿದನು (ಬ ಸ ಪು. 
[ಉತ್ತರ ರೆ + ಕೆಡು) 
ಉತ್ತರಂಗೊಡು, ಉಕ್ತರಂಗುಡು, ಉತ್ತರಕೊಡು, ಉತ್ತರಗೊಡು 
(ಕ್ರಿ). ೧. ಮರುಮಾತನ್ನು ಆಡು; ಪ್ರತಿ ಹೇಳು; ಜವಾಬು 
ನೀಡು : ಬಂಧಕಿಯಿಂತೆಂದುತ್ತರಂಗೊಟ್ಟಳಾಗ (ಪ್ರ ಭಂಜ. ೩-೭೫). 
ಉತ್ತರಂಗುಡು: ೨. ಪ್ರತಿಯಾಗಿ ಮಾತಾಡು; ನಿರಾಕರಿಸು: 
ಎಮಗುತ್ತರಂಗುಡದೊಡಂಬಡು (ಅನಂತು. ೩-೯೧). ಉತ್ತರಕೊಡು : 
೧. ನೀನು ನನಗೆ ಸರಿಯಾಗಿ ಉತ್ತರಕೊಡುತ್ತಿಲ್ಲ (ಪುನರು. ೧೯೫). 
ಉತ್ತರಗೊಡು: ೧. ಉತ್ತ ತ್ತರಗೊಡಲಆಯದವಂಿಜೆಗೆ ಕಂಗಳ ಘಡು | 
ಫುಡಿಸುವಪ್ರು ಗಳಲವನಿಗೆ ಬಾಗಿದನು ಶಿರವ (ತೊರರಾ. ೩-೯-೪). 
[ಉತ್ತರ + ಕೊಡು] 
ಉತ್ತರಕರ್ಮ (ನಾ). - ಉತ್ತರಕ್ರಿಯೆ ೧. "ಅಪರಕರ್ಮ' 
[ಉತ್ತರ + ಕರ್ಮ] 
ಉತ್ತರಕಾಲ (ನಾ). ಅನಂತರ; ಆಮೇಲೆ: ತದ್ಧಾ್‌ಹಕಪ್ರಮಾಣ | 
ಮಿಲ್ಲದುದಜಕಿಂದೆ ಪೂರ್ವಕಾಲಭಾವಿ ನಟ ನರರ | 
ಜೆ ನಿಲ್ಲದಪ್ಪು ದಜಿಂದಂ (ಶಾಂಶಿಪು. ೮-೧೪೨ ವ). [ಉತ್ತರ + ಕಾಲ] 
ಉತ್ತರಕುಮಾರ (ನಾ). ೧. ವಿರಾಟನ ಮಗ. ೨. (ಆಲಂ) ಹೇಡಿ;' 
ಹೆಣ್ಣಿ ಗೆ; “ಹೆಂಗುಳಿಬಂಟಿ ” (ಜಾನಕೋ. ೨೦). [ಉತ್ತರ + ಕುಮಾರ] | 
ಉತ್ತ ರೆಕುರು (ನಾ). ಕುರುದೇಶದ ಉತ್ತರಭಾಗ: ನಿನ್ನ ಗಗನ | 
ಗಾಮಿಫೀವಿದ್ಮೆ ಯಿನುತ್ತರೆಕುರುವನೆಯ್ನೂಸು (ಆದಿಪು. ೨-೧೪೫ ವ). 
[ಉತ್ತರ * ಕುರ್ಯು) 
ಉತ್ತರಕೊಡು "ಉತ್ತರಂಗೊಡು' ನೋ. 
ಉತ್ತರಕ್ರಿಯೆ (ನಾ). ೧. ಸತ್ತವರಿಗೆ ಮಾಡುವ ಸಂಸ್ಕಾರ: ಸತ್ತವ; 
ರಿಗೆ ಶವಸಂಸ್ಕಾರನೇ ಮೊದಲಾದ ಉತ್ತರಕ್ರಿಯೆಗಳನ್ನು ಮಾಡುವುದು. 
ದೊಡ್ಡ ಧರ್ಮವಾಗಿತ್ತು (ಸೋಕ್ರಮ. ೧೭); ಆಳಿದ ಡೊಂಬಗೆ ಉತ್ತರ, 
ಕ್ರಿಯೆಗಳನು ಬಂಗರು ಮಾಡಿಸಿ (ಕಎಪು. ೪೧). ೨. ಮುಂದಿನ ಕೆಲಸ: | 


೫೪-೮೨). 


| 
( 
| 
( 


೮೯೦ 


'35 


ಉತ್ತರದಾಯಿತ್ವ 


ಉತ್ತರಕ್ಷಣ (ನಾ). ಮುಂದಿನ ಗಳಿಗೆ; ಮರುಗಳಿಗೆ: ಶರೀ 
ರೇಂದ್ರಿಯಬುದ್ದಿಗಳೇಕಕ್ಷಣಾಂತರಾಳವರ್ತಿಗಳುತ್ತರಕ್ಷಣವ್ಯಪಾಯಿಗಳ್‌ 
(ಶಾಂತಿಪು. ೮-೧೪೨ ವ). [ಉತ್ತರ * ಕ್ಷಣ] 

ಉತ್ತರಗೊಡು "ಉಕ್ತ್ಕರಂಗೊಡು' ನೋ. 

5: ಉತ್ತ ರೆಜ್ಞಾನಿ (ನಾ). ಭವಿಷ್ಯವನ್ನು ಬಲ್ಲವನು ; ಕಾಲಜ್ಞ್ಞಾನವನ್ನು 
ತಿಳಿದವನು : ಭಕ್ತಿಜ್ಞಾನ ವೈರಾಗ್ಯವು ಅಲ್ಲಮಪ್ರಭುವಿನ ವರ್ಗಕ್ಕಲ್ಲದೆ 
ಅಳವಡದೆಂದು ಉತ್ತರಜ್ಜ್ವಾನಿಗಳು ನುಡಿವುತಿಪ್ಪರು ( ಘನವ. ೧೯-೧೭). 

(« ಸಂ. ಉತ್ತರಜ್ಞಾನಿನ್‌] 

ಉತ್ತರಡೊಕ್ಕೆರ (ನಾ). ಮಲ್ಲಯುದ್ಧದಲ್ಲಿ ಒಂದು ಬಗೆಯ ಪಟ್ಟು, 
ನೌ ಬನ್ನಣ. ಕೊಂತಮಾರಿಯಂ ಲಾಟ 'ಳೋಕಂಕ ವುತ್ತರಡೊಕ್ಳ 
ರವು ನೆಜ್‌ಕೊಂತಮಾರವು ಲಾಟಡೊಕ್ಕರ ಪೋಗು ಬಾಣಗಳು (ಸಾಳ್ವಭಾ. 


| 


{10 


| 
| 
| 
H 
| 


೧೨-೬೨). (ಉತ್ತರ? + ಡೊಕ್ಕ ರ] 
ಉತ್ತರಣ (ನಾ). ದಾಟುವುದು: ಸೋಪಾನ ಪದ್ಧ 8ಗೆಳೊಳ್‌ ಗಿರಿದುರ್ಗಾ 


ಕೋಹಣಮುಮಂ ದ್ರೋಣಿಯಾನಪಾತ್ರಾ ದಿಗಳೊಳ್‌ ಜಲದುರ್ಗೊೋ 

ತ್ತರಣಮುಮನುಪಜೇಶಂಗೆಯ್ದು ಈ ೬-೬೨ ವ). [ಸಂ.] 
; ಉತ್ತರಣಿ; "ಉಕ್ತರಣೆ' ನೋ. 
ಉತ್ತರಣ್ಮಿ (ನಾ). ಒಂದು ಸ್ಥಳದ ಹೆಸರು: ಉತ್ತರಣಿಯ ಗವುಣ್ಣ 

ಕೊಣ್ಣೇಸರ ಭೂತಗೋಸಿ ಲಿಜ್ಗಪದಿಷ್ಟೆಗೆಯ್ದು ಮಾಡಿಸಿದ ದೇಗುಲಂ 
(ಎಕ. ೪11, ಶಿಕಾರಿ. ೭೧-೭; 11027). [2] 

20| ಉತ್ತರಣೆ, ಉತ್ತರಣ್ಣಿ ಉತ್ತರಾಣಿ, ಉತ್ತರೇಣಿ (ನಾ). ಒಂದು 
ಬಗೆಯ ಗಿಡ; ಅಪಾಮಾರ್ಗದ ಗಿಡ : 4ಉತ್ತರಣೆಯಪಾಮಾರ್ಗಂ? 
(ವಸ್ತುಕೋ.೩೯-೩೬); ಎರಡೊಂದಸ್ಪಿನಮಿಂಬಾಗಿರೆ ಪಾಲಂ ಕಾಸಿ ಬಜಕಿಕೆ 
ಮತ್ತದಜಕೊಳಗುತ್ತರಣೆಯ ಫುಡಿವೆರಸಿಕ್ಕುಗೆ (ಲೋಕೋಪ, ೮-೪೩) ; 
ಕಿಡುಗುಮಾಖುಗಳ ವಿಷಂ ಅಳೆಯಿಂದುತ್ತರಣೆಯ ಬೇರ್ಗಳುಮಂ 
ಮೇಣ್‌ ಕುಡಿಸೆಯುಂ (ಖಮದ. ೧೨-೨೧) ; ಪಿಪ್ಪಲಿಯುತ್ತರಣೆಗಳನಕ್ಕಿ 
ಗಚ್ಛಿಂದಿರದೆಜಕೆವುದು ರಕ್ತಪಿತ್ತದಾಹೋಪಶಮಂ (ಕಲ್ಯಾಕಾ. ೫-೧೪). 
ಉತ್ತರೆ: ಕತ್ತೆಗಿವಿ ಸಹದೇವಿ ಮತ್ತೆತ್ತುನಾಲಗೆಯು ಉತ್ತರಣಿವೆರಸು 
ತಿಲಕವಿಡೆ ಲೋಕ ತನ್ನತ್ತ ಸಾರುವುದು( ಸರ್ವಜ್ಞ.೧೯೮೦). ಉತ್ತರಾಣಿ: 
ಉತ್ತರಾಣಿಯ ಬೀಜಗಳನ್ನು ಮುಷ್ಟಿಯಿಂದ ಕುಟ್ಟ, ಮಾಡಿದ ಅಕ್ಕಿ 
ಯಿಂದ ಉತ್ತಮವಾದ ಅನ್ನವನ್ನು ಮಾಡಿದನು (ವೇಂಮಾಹಾ. ೧೦೧). 
ಉತ್ತರೇಣಿ : (ಎಸಮೈ. ೫೩೪, ೪೫). 

(ಡೇ. ॥ ತುಳು, ಉತ್ತರಣೆ; ತೆಲು. ಉತ್ತರೇನು] 

ಉತ್ತರತಪ (ನಾ). [ಜೈನ] ಹನ್ನೆರಡು ವಿಧವಾದ ತಪಸ್ಸುಗಳಲ್ಲಿ 
ಒಂದು: ಬಾಹೃತಪದೊಳಸಹ್ಯಮಾನ ಸಾಹಸನಾಗಿ ಮತ್ತಮುತ್ತರತಪ 
ದೊಳುತ್ತರೋತ್ತರಂ ನೆಗಣ್ಣು (ಸುಕುಮಾ. ೪-೧೪ ವ). 

[ಉತ್ತರ * ತಪ] 

ಉತ್ತರದಾತ (ನಾ). ಉತ್ತರಕೊಡುವವನು; ಹೊಣೆಗಾರ; ಜವಾ 
ಬ್ಹಾರ: ಮಾನವನು ಕರ್ಮಯೋಗಿ. ಅವನು ತನ್ನ ಕರ್ಮಗಳಿಗೆ 
ಉತ್ತರದಾತನು ನಿಜ (ಜೀವಾತ್ಮ. ೨೬೪). [ಉತ್ತರ * ದಾತ] 


15 


125 


30 


| 
| 


ಪತ್ತೆಂದೊಡೆ ಪತ್ತಿದೆನಿದು ಚಿತ್ತಕ್ಕೆ ವಿರೋಧಮಾಯ್ತೆ ನಿನಗಿದು ಮೇಲಿನ್ನು 140 ಉತ್ತರದಾಯಿ (ನಾ). - ಉತ್ತರದಾತ : ಪಶುಗಳು ತಮ್ಮ ಕರ್ಮಗಳಿಗೆ 


ತ್ತಮಕಾರ್ಯಾಸ್ಟದವಾನಿತ್ತಪೆನಂಬರವನುತ್ತರಕ್ರಿಯೆಗೀಗಳ್ಳ (ನಳಚಂ. ' 
೬೦೬)- ೩. [ಜೈನ] ಗರ್ಭಿಣಿಗೆ ಏಳನೆಯ ತಿಂಗಳಲ್ಲಿ ಗರ್ಭವೃದ್ಧಿ ; 
ನಿಮಿತ್ತವಾಗಿ ನಡೆಸುವ ಮಂಗಳಕಾರ್ಯ : “ಎಳನೆಯ ತಿಂಗಳೊಳು | 
ಪೂರ್ವಸ್ಥಿತಿಯಿನಾದರಂಬೆರಸು ಗರ್ಭವೃದ್ಧಿನಿಮಿತ್ತಮವ್ಯಗ್ರಚಿತ್ತರಪ್ಪ 


ಗೃಹವೇದಿಗಳಂ ಪ್ರಯೋಗಿಸುವುದುತ್ತ ಕಪ್ರಿಯೆ ೫ (ಚಾವುಂಉ. ೨೩೧). ಹ 


[ಉತ್ತರ + ಕ್ರಿಯ] | 


ಉತ್ತರದಾಯಿಗಳಲ್ಲ. ಮಾನ ವನು ಮಾತ್ರ ಉತ್ತರದಾಯಿಯೆಂಬ 
ವ್ಯವಸ್ಥೆ ಏಕೆ? (ಜೀವಾತ್ಮ. ೨೬೩). 
[< ಸಂ. ಉತ್ತರದಾಯಿನ್‌) 
ಉತ್ತರದಾಯಿತ್ವ (ನಾ). ಹೊಣೆಗಾರಿಕೆ: ಎರಡು ತಿಂಗಳ ಮಗುವಿಗೆ 
ಧರ್ಮಾಧರ್ಮದ ಉತ್ತರದಾಯ([ ಯಿ3ತ್ವವೇ ಇಲ್ಲ (ಜೀವಾತ್ಮ. ೨೦೯). 


[ಸಂ.) 


ಉತ್ತರದಿಗ್ವರ 


ಉತ್ತರದಿಗ್ವೆರ (ನಾ). ಉತ್ತರದಿಕ್ಕಿನ ಒಡೆಯ ; ಕುಬೇರ: “ಯಕ್ಷಂ 
. ಉತ್ತರದಿಗ್ವರಂ ರಾಜರಾಜಂ...ಾಕ್ಷಸೆದ್ವಿಸನೆನೆ ಕುಬೇರನೆನಿ 
ಸಿಕ್ಕು” (ಮಂಗರಾ. ೧೬-೧೫). (ಸಂ. (ಉತ್ತರದಿಶ್‌ + ವರ)] 
ಉತ್ತರದ್ರುವ (ನಾ). ಭೂಮಿಯ ಅಕ್ಷದ ಉತ್ತರದಿಕ್ಕಿನ ಕೊನೆಯ 
ಪ್ರದೇಶ; ಉತ್ತರಮೇರು: “ಉತ್ತರದ ಕಡೆಗೆ ಇರುವ ಧ್ರುವವನ್ನು 
ಉತ್ತರಧ್ರುವವೆಂದೂ ದಕ್ಷಿಣದ ಕಡೆ ಇರುವ ಧ್ರುವವನ್ನು ದಕ್ಷಿಣಧ್ರುವ 
ವೆಂದೂ ಕರೆಯುತ್ತಾರೆ” (ಭೌತವಿ. ೩೧೦); ಉತ್ತರಧ್ರುವದಿಂ ದಕ್ಷಿಣ 
ಧ್ರುವಕೂ ಚುಂಬಕಗಾಳಿಯು ಬೀಸುತಿದೆ (ನಾದಲೀ. ೫೦-೧). "ದಕ್ಷಿಣ 


ಧ್ರುವ? ಪರಾ. (ಉತ್ತರ + ಧ್ರುವ) 
ಉತ್ತರಪಕ್ಷ (ನಾ). ೧. ಪ್ರತಿವಾದ; ಪ್ರತಿಪಕ್ಷ. ೨. ವಾದಕ್ಕೆ ಪ್ರ 
ಯಾದ ವಾದದಲ್ಲಿ ಸೆ ಸೇರುವ ಬೇರೆ ಬೇರೆ ಆಕ್ಷೇಪಣೆ. ೩. ಸ 


ಎರಡನೆಯ ಭಾಗ; ಪೂರ್ಣಿಮೆಯಿಂದ ಅಮಾವಾಸ್ಯೆಯವರೆಗಿನ 
ಕಾಲ; ಕೃಷ್ಣಪಕ್ಷ. "ಪೂರ್ವಪಕ್ಷ' ಪರಾ. [ಉತ್ತರ ಪಕ್ಷ) 

ಉತ್ತರೆಪದ (ನಾ). [ವ್ಯಾಕ] ಸಮಾಸದಲ್ಲಿ ಸೇರಿದ ಪದಗಳಲ್ಲಿ 
ಎರಡನೆಯದು : ಉತ್ತರಪದಂ ನಿಶೇಷ್ಯಡೊಳೊತ್ತ ರಿಸಿರೆ ಪೂರ್ವಪದದು 
ಪಾಂತ್ಮಸ್ವರದಿಂದತ್ತಿರ್ದುವರ್ಕೆ ಲೋಪಂ ಮತ್ತ ಮಿಕಾರಕ್ಕೆ ಬಹುಳಮಕ್ಕು 
ಮೆಕಾರಂ (ಕಾವ್ಯಾವ. ೨೧೬).; ಉತ್ತರ ಪದದ ಅರ್ಥದೆ ಪ ಪ್ರಧಾನವಾಗಿ, 
ಪೂರ್ವಪದವು ತೃತೀಯಾದಿವಿಭಕ್ತಿಗಳಿಂದ ಕೂಡಿ ಗನ ಸಮಾಸವು 
ತತ್ಪುರುಷ (ಕೈಪಿಡಿ. ೨೧). "ಪೂರ್ವಪದ' ಪರಾ 

[ಉತ್ತರ + ಪದ್ಯ) 

ಉತ್ತರಪಾಣಿ (ನಾ). [ಸಂಗೀತ] ತಾಳಗಳಲ್ಲಿ ಒಂದು ಬಗೆ: ಉತ್ತರ 
ಪಾಣಿ, ಪಂಚಪಾಣಿ, . .. ಜಯಾಳವೆಂಬಿವು ಮೊದಲಾದ ನೂಜಕಿಂಟು 
ತಾಳಂಗಳುಂ (ವಿವೇಕ. ೨೩೮). [ಉತ್ತರ ಪಾಣಿ] 

ಉತ್ತರಪೂಜೆ (ನಾ). ದೇವತಾರಾಧನೆಯಲ್ಲಿ ಮುಕ್ತಾಯಪೂಜೆ (ಕಿ). 

[ಉತ್ತರ * ಪೂಜೆ] 

ಉತ್ತರಫಲ್ಲುನಿ (ನಾ). ಇಪ್ಪತ್ತೇಳು ನಕ್ಷತ್ರ ರಾಶಿಗಳಲ್ಲಿ ಹನ್ನೆರಡ 
ನೆಯದು. (ಸಂ, ಉತ್ತರಫಲ್ಲುನೀ) 

ಉತ್ತರಭಾಗ (ನಾ). ಎರಡನೆಯ ಭಾಗ: ವೇದದಲ್ಲಿ ಪೂರ್ವಭಾಗ, 
ಉತ್ತರಭಾಗ ಎಂದು ಎರಡು ವಿಭಾಗ... ಉತ್ತರಭಾಗದಲ್ಲಿ 
ಪರಮೇಶ್ವರನ ಸ್ವರೂಪ ಸ್ವಭಾವ ಮೊದಲಾದುವು ಹೇಳ ಲ್ಪ ಡುವುವು|3 
(ಹಿಂದಸಾ. ೨೪೩). [ಉತ್ತರ * ಭಾಗ] 

ಉತ್ತರಭಾದ್ರಪಣಡೆ (ನಾ). ಇಪ್ಪತ್ತೇಳು ನಕ್ಷತ್ರ ರಾಶಿಗಳಲ್ಲಿ 
ಇಪ್ಪತ್ತಾರನೆಯದು. ಇಸ. ಉತ್ತರ ಛಾದ್ರಪದಾ] 


ಉತ ತ್ತರಧಾರ (ನಾ). ಹೊಣೆಗಾರಿಕೆ: ರಾಜ್ಯಕ್ಷೇಮದ ಉತ್ತ ರಭಾರವು | | 


ಪ್ರತಿಯೊಬ್ಬ ನ ಮೇಲೂ ಹೊತ್ತಿರುವಾಗ, ಆ ಜವಾಬ್ದಾರಿಗೆ ತಕ್ಕ ಸಾಮರ್ಥ್ಯ 
ನನ್ನು ಸಂಪಾದಿಸಿಕೊಳ್ಳುವುದು. .. ಮೊದಲನೆಯ ಕರ್ತವ್ಯ ಟಕ, Aes 
[ಉತ್ತರೆ * ಭಾರ] 


ಉತ್ತರಭಾರವಾಹಿ (ನಾ). ಹೊಣೆಗಾರ; ಜವಾಬ್ದಾರ: ಎಲ್ಲ ಕಾರ್ಯ 
ನಿರ್ವಾಹದಲ್ಲಿಯೂ ಜವಾಬ್ದಾರನು (ಉತ್ತರೆ ಭಾರವಾಹಿ) ಒಬ್ಬನಿರಬೇಕು 


(ರಾಜ್ಯಶಾ. ೬೩). [< ಸಂ. ಉತ್ತರ ಭಾರವಾಹಿನ್‌] 


ಉತ್ತರಮಾರ್ಗೆ (ನಾ). ೧. ದಾಟುವ ಹಾದಿ; ಉತ್ತರಿಸುವ, 
ಸತಗ ಈ ಪೂಜೆಯಿಂದ ಪ್ರಸನ್ನಳಾದ ಜು ನಿನಗೆ ಉತ್ತರ 
ಮಾರ್ಗವನ್ನು ಕೊಡುವಳು (ಅರ್ಕಮಾ. ೧೧೧). ೨. [ಕಾವ್ಯಮಾ] 
ಶೈಲಿಯಲ್ಲಿ ಒಂದು ವಿಧ; ವಕ್ರೋಕ್ತಿಯಿಂದ ಕೂಡಿದ ಗೌಡೀ 
ರೀತಿಯ ಕಾವ್ಯರಚನೆ : ಸಮಮಧುರ ನಿಬಿಡ ಕಾಂತ ಸುಕುಮಾರ ಸುಸ | 45 


ನಾಹಿತಪ್ರಸನ್ನೋದಾರಪ್ರಮಿತಗ್ರಾಮ್ಮೋಜಸ್ವಿಕ್ರಮದಿಂ ದಶಭೇದಮಲ್ಲಿ 


೮೯ಗಿ 


ಉತ್ತರಸಾಗರ 


| ದೆಕ್ಷಿಣಮಾರ್ಗಂ ಅವಅ ನಿಪರ್ಯಯವೃತ್ತಿ ಪ್ರವಿಭಕ್ತ ನಿಕಲ್ಪಮಕ್ಕು 
i ಮುತ್ತರೆಮಾರ್ಗಂ (ಕವಿರಾ. ೨-೫೨, ೫೩). "ದಕ್ಷಿಣಮಾರ್ಗ'. ಪರಾ. 
[ಉತ್ತರ + ಮಾರ್ಗ] 

| ಉತ್ತ ರನಿಖಾಮಾಂಸೆ (ನಾ). ವೇದಾಂತಶಾಸ್ತ್ರ; ಬ್ರಹ್ಮಸೂತ್ರಗಳು: 
5; ಉತ್ತರಮಿನಾಮಾಂಸೆಯು ಸಕ್ವೋಪನಿಷದರ್ಥಪ್ರತಿಪಾದಕಮಾದ ವೇದಾಂತ 
| 
| 


ಶಾ ಸ್ತ್ರ ವೆಂತಲೂ ಬ್ರಹ್ಮವಿದ್ಯೆಯೆಂತಲೂ * * « ಅಭಿಮತಮಾಗಿರ್ಕುಂ 


(ವಿವೇಕ. ೧೦) ; ಬಾದರಾಯಣ ಸೂತ್ರಕ್ಕೆ ಉತ್ತರಮಾಮಾಂಸೆ, ಬ್ರಹ್ಮ 
|. ಮಾಮಾಂಸೆಯೆಂದೂ ವ್ಯವಹಾರ (ಹಿ ಂ ದಸಾ. ೧೮೪). "ಪೂರ್ವ 


ಮಾಮಾಂಸೆ? ಪರಾ. [ಉತ್ತರ + ಮಾಮಾಂಸೆ] 
| ಉತ್ತರಮುಖಿ (ನಾ). ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿ 
ಸುವ ಯಂತ್ರ ಸಾಧನ; ದಿಕ್ಸೂಚಿ: ಕಾಣ್ಪ್ಬುದಸದಳಮಲಾ 
| ಮನುಜಮನದುತ್ತ ರಮುಖಿಗೆ ಬಿದಿಯ ಕ ( ಶ್ರೀರಾಮಾ. ೭೮-೧೦) ; 
| ನಾವಿಕರಿಗೆ ದಿಕ್ಕನ್ನು ತಿಳಿಯಲು ಅತ್ಯಂತ ಉಪಯೋಗಕರವಾಗಿ ದಿಕ್ಸೂಚಿ 
ಆಥವಾ ಉತ್ತರಮುಖಿ (೦ಂಗಾ೧೩೨೨) ಎಂಬ ಹೆಸರಿನಿಂದ ಈ ಉಪ 
ಕರಣವು . . . ಬಳಕೆಯಲ್ಲಿದೆ (ಭೌತವಿ. ೩೧೦). 
[ಸಂ. ಉತ್ತರಮುಖೀ (ಉತ್ತರ -- ಮುಖ -)] 
ಉತ್ತರಮೇರು (ನಾ). ೧. - ಉತ್ತರಧ್ರುವ: ಉತ್ತರಮೇರು (ಧ್ರುವ) 
ಪ್ರಾಂತದಲ್ಲಿ ಅಚಲವಾಗಿ ನೆಲಸಿರುವ ಈ ನಕ್ಷತ್ರವು (ಜ್ಯೋತಿರ್ವಿ. ಚ 
೨. [ಜೈನ] ಮೇರುಪರ್ವತದ ಉತ್ತರ ಭಾಗ; ವಿದೇಹಕ್ಷೇತ್ರ. 
"ದಕ್ಷಿಣಮೇರು ಪರಾ [ಉತ್ತರ * ಮೇರು] 
ಉತ್ತರರಕ್ಷೆ (ನಾ). “ಉತ್ತರಭಾಗ; ವೇದಾಂತ ” (ಶಂಕದಾ. ಕೋಶ) : 
ಅಕ್ಷರಂಗಳ ಕಲಿಸಿ. . . ನಾಟಕ ಶಿಕ್ಷೆಯಂತರ [ಪಾಠಾಂ. ಉತ್ತರ) 
ಶಾಸ್ತ್ರದುತ್ತರರಕ್ಷೆಯಂ ಬೋಧಿಸಿದರಾ ಶಿವದಾಸಿಯಾತ್ಮಜಗೆ (ಶಂಕದಾ. 
\- MS [ಉತ್ತರ + ರಕ್ಷೆ) 
ಚ ಉತ್ತರವಯಸ್ಸು (ನಾ). ಐವತ್ತರಿಂದಾಚೆಯ ವಯಸ್ಸು; ಇಳಿ 
| ವಯಸ್ಸು ; ಅಷರವಯಸ್ಸು. "ಪೂರ್ವವಯಸ್ಸು ' ಪರಾ. 
ರ ರೆ ೬ ವಯಸ್ಸು] 
ತ್ರರವಾದಿ (ನಾ). ಉತ್ತ ರವನ್ನು ಹೇಳತಕ್ಕವನು; ಜವಾಬ್ದಾರ; 
| ಹೊಣೆಗಾರ : ಆದು ಯಾರ ಕಣ್ಣಿಗೂ ಬೀಳುವುದಿಲ್ಲ; ಅದ್ದರಿಂದ ಆದರ 
{ 
| 
| 


10 


15 


20 


30 ಬಗ್ಗೆ ನಾನು ಇಂದು ಯಾರಿಗೂ ಉತ್ತ ರವಾದಿಯಾಗಬೇಕಾಗಿಲ್ಲ (ನಿಬಂಧ. 
11, ೯೨). [ಆ ಸಂ. ಉತ ತ್ಮರವಾದಿನ್‌'] 

ಉತ್ತರವಾದಿತ್ಚ (ನಾ). ಉತ್ತರವನ್ನು ಹೇಳುವ ಹೊಣೆ; 
ಭವಾಬ್ದಾರಿ: ಇದನ್ನು ಸ್ವಪ್ರಯತ್ನ ಹ ಅಭಿವೃದ್ಧಿ ಪಡಿಸಿಕೊಳ್ಳು 
ಉತ್ತರವಾದಿತ್ವ ಜೀನಾತ್ಮನದು (ಭಾರದ. ೨೧೫). [ಸಂ.] 

135! ಉತ್ತ ಕನೀ (ಅ). ಉತ್ತರವನ್ನು ಕೊಡು: ಅಭವನೇನೆಂದೊಡುತ್ತರ 
ನೀಯದಿರೆ. Ke 2 ದಿರ್ದಹನೋ(ಬಸಪು. ೧೬-೧೮). 
(ಉತ್ತರ + ಈ್ಯ) 

ಉತ್ತರಶ್ರೇಣಿ (ನಾ). ಉತ್ತರಭಾಗದ ಸಾಲು, ಪಂಕ್ತಿ: ವಿಜ 
ಯಾರ್ಧದುತ್ತರಕ್ರಿ ಣೆಯ ಕಾಂಚನಪುರವೆಂಬ ಪೊಟಲರಸಂ ಮಹೇಂದ್ರ 
ನೆಂಬೊಂ (ಶಾಂತಿ. ೯-೧೧). "ದಕ್ಷಿಣಶ್ರೇಣಿ' ಪರಾ. 

[ಉತ್ತರ ಶ್ರೇಣಿ] 

ಉತ್ತರಸ "ಉತ್ತರಾಸ' ನೋ. 

ಉತ್ತರಸಾಗರ (ನಾ). [ಭೂಗೋಳ] ಉತ್ತರದಲ್ಲಿರುವ ಸಾಗರ; 
ಭೂಮಿಯ ಉತ್ತರಥಧ್ರುವ ಪ್ರದೇಶದಲ್ಲಿನ ಸಾಗರ: (Arctic ocean. 
ಪಾಂನಿ. ೬). "ದಕ್ಷಿಣಸಾಗರ' ಪರಾ 

[ಉತ್ತರ + ಸಾಗರ) 


“ 


ಉತ್ತರಸಾಧಕ ೮೯೨ 


[3 
i 


ಉತ್ತರಸಾಧಕೆ (ನಾ). ೧. ಮುಂದಿನ ಕಾರ್ಯವನ್ನು ಸಾಧಿಸು | 
ನನನು: ಧರ್ಮೊೋಪದೇಶಂಗೆಯ್ನ್ನು ಪರಲೋಕಕ್ಕುತ್ತರಸಾಧಕನಾಗಿ | 
ನಡೆವೆಂ (ಪಂಚತಂ. ೧೩೬-೪). ೨. ಸಹಾಯಕ: ಸರಃ ಸ್ತಪುರುಷಾರ್ಥ | 
ಕೈಲ್ಲಂ ಮಿತ್ರನುತ್ತರಸಾಧಕಂ (ಪಂಚತಂ. ೨೯೭-೧೧). ೩, ಮೇಲನ್ನ್ಯು | 
ಸಾಸ ಶೆ ಕ್ರೀಷ್ಠತೆಯನ್ನು. ಸಾಧಿಸುವಂತಹದು | 
ಕಾಯದಿಂದ ಗುರುವ ಕಂಡೆ ಕಾಯದಿಂದ ಲಿಂಗವ ಕಂಡೆ. j 
ದಿಂದ ಸಕಳೇಶ್ವರದೇವರ ಪೂಜಿಸುವಲ್ಲಿ ಉತ್ತ BESS ಎಲೆ; | 
ಕಾಯವೆ (ಸಮಾವ. ೫೧). [ಉತ್ತರ * ಸಾಧಕ] 

ಉತ್ತರಳ (ಗು). ೧. ತುಂಬ ಚಂಚಲವಾದ; ಬಹಳವಾಗಿ ಕಂಪಿ 
ಸುವ. ೨. ಬಹಳ ಹೊಳೆಯುವ, ಮಿಂಚುವ: ದೋಃಕಂಡೂ ; 10! 
ಯನಮಂ ಕಟಲ್ಪಲೆಡೆಯಾಯ್ತೆನುತ್ತು ಮುತ್ತರಳ ತಾಮ್ರ ಕೋತಸಸಡ| | 
(ಪಂರಾಮಾ. ೧೩-೩). (ಸೆಂ. ಉತ 3 ರಲ] 

ಉತ್ತರಾಂಗ (ನಾ). ೧. ಎ ಉತ್ತರಾಸ ೧: “ಉತ್ತರಾಂಗಮೆಂಬುದು 
ಉತ್ತರಂಗಂ (ಹಲಾಯು. ೫೦-೧೪೫). ೨, ಮುಂದಿನ ಅಂಗ; | 
ಆಮೇಲಿನ ಅಥವಾ ಅನಂತರ ಬರುವ ಭಾಗ: ಇತರ ಶಾಸಾ ್ರ ಭ್ಯಾಸ 
ದೊಡನೆ ಉತ್ತರಾಂಗಗಳಾದ ಪ್ರತ್ಕಾಹಾರಾದಿ ಯೋಗಾಂಗಗಳನ್ನು 
ಅಭ್ಯಾಸಮಾಡಬೇಕು (ಭಾರದ. ೧೫೮). [ಉತ್ತರ + ಅಂಗ 4] 

ಉತ್ತರಾಜಿ (ನಾ). ೧. ಉತ್ತರದಿಕ್ಕಿಗೆ ಸಂಬಂಧಪಟ್ಟದ್ದು; ಬಡ | 
ಗಣದ್ದು. ೨. ಒಂದುಸ ಸಳದ ಹೆಸರು (?) : ಬಾಗಣ ಗವುಡರು ಉತ್ತ | | 
ರಾಜಿ ಬಸವಪ್ಪ ಶ್ರನ (ಎಕ. vi, ಶಿವಮೊ. ೨೧-೩ ,?). [ಆ ಉತ್ತರಾದಿ] 20 | 

ಉತ್ತರಾಜಿಮಠ (ನಾ). = ಉತ್ತರಾದಿಮಠ (ಕ). [ಉತ್ತರಾಜಿ ಮಠ) | 


[ 
1 
ಕ 
I 
|] 


15 


ಉತ್ತರಾಣಿ "ಉತ್ತರಣೆ' ನೋ. | 

ಉತ್ತರಾದಿ (ನಾ). ಪುಕೋಹಿತವರ್ಗದವರಲ್ಲಿ ಒಂದು ಪಂಗಡ : | 
ಪುರೋಹಿತವರ್ಗ (₹೯165) ( ಬ್ರಾಹ್ಮಣರೂ ಇತರರೂ). . .ಶಿ Aes ವ, | | 
ತೌಲವ, ಉತ್ತರಾದಿ, ವಡಮ, ವೈದಿಕ, ವತ್ತಿ ಮನ್‌," ಜಂಗಮ, ಕಾಜಿ, |25 | 
ಪಿದಾರನ್‌' (ತುಳುನಾ. ೧೭೧). (2) 

ಉತ್ತರಾದಿಮಠೆ (ನಾ). ಮಾಧ್ವ ಸಂಪ್ರದಾಯದ ಒಂದು ಮಠ. 

[ಉತ್ತರಾದಿ * ಮಠ] 

ಉತ್ತರಾಧಿ (ನಾ). ಉತ್ತರಾಧಿಕಾರಿ: ತನ್ನ ಗಂಡನನ್ನು ಶ್ರೀಮಂತನ 
ಪುತ್ರನೆಂದೂ, ವಿಫುಲವಾದ ಭೂಸಂಪತ್ತಿಗೆ ಉತ್ತರಾಧಿಯಂದೂ ಹೇಗೆ |30 
ತಾನೆ ಬಲ್ಲನಳಾದಳು? (ಬಿನ್ನಬೇ. ೪೦). [ನ ಸಂ. ಉಕ್ತರಾಧಿಕಾರಿನ್‌) 

ಉತ್ತರಾಧಿಕಾರ (ನಾ). ಮುಂದಿನ ಹಕ್ಕುದಾರಿಕೆ, --ಅಧಿಕಾರ; 
ಬಾಧ್ಯತೆ: ಅದಕ್ಕೆ ಶಾಶ್ವತ ಉತ್ತರಾಧಿಕಾರವೂ ಒಂದು ಸಾಮಾನ್ಯ 
ಮುದ್ರೆಯೂ ಇರತಕ್ಕುದು (ಭಾಧಾನ. ೨೬೧). [ಉತ್ತರ + ಅಧಿಕಾರ] 

ಉತ್ತರಾಧಿಕಾರಿ (ನಾ). ಮುಂದಿನ ಹಕ್ಕುದಾರ, ವಾರಸುದಾರ: 
ಎಲ್ಲ ಅಧಿಕಾರಗಳು, ದಾಯಿತ್ವಗಳು ಮತ್ತು ಆಭಾರಗಳ ವಿಷಯದಲ್ಲಿ 
ಅದಕ್ಕೆ ಸಂವಾದಿಯಾದ ಭಾರತೀಯ ಸಂಸ್ಥಾನದ ಸರ್ಕಾರದ ಉತ್ತರಾಧಿ 
ಕಾರಿಯಾಗಿರತಕ್ಕುದು (ಭಾಧಾನ. ೧೭೦); ಉದಯಾದಿತ್ಮನ ಮಗ ಎರೆ 
ಯಂಗ ಕುಮಾರನು ರಾಜ್ಯದ ಉತ್ತರಾಧಿಕಾರಿಯೆಂದೆನ್ನಿಸಿಕೊಂಡಿದ್ದನು 
(ಸವತಿ. ೪, ಪ್ರಸ್ತಾ). [ಆ ಸೆಂ. ಉತ್ತರಾಧಿಕಾರಿನ್‌] 

ಉತ್ತರಾಪಥ (ನಾ). ೧. ವಿಂಧ್ಯೈಪರ್ವತದಿಂದ ಉತ್ತರಕ್ಕಿರುವ 
ಡೇಶ; ಉತ್ತರದೆೇಶ: ವೃದ್ಧಪರಾಶರಮುನೀಂದ್ರನುತ್ತರಾಪಥಕ್ಕೆ 
ಪೋಗುತ್ತುಂ (ಪಂಪಭಾ. ೧-೬೮). ೨. = ಉತ್ತರಮಾರ್ಗ ೨: ಜಲನಿಧಿ 
ಮೇಖಲಾವಲಯಿತಾಂಗಿ ಕರೆಂ ಸೊಗಯಿಪ್ಪುದಾಯ್ತು ಭೂ ಲಲನೆ 
ವಿಶಾಲಲಕ್ಷಿ ,ಯನನಾಕುಳಮೆಂಬುದಿದುತ್ತರಾಪಥಂ (ಕವಿರಾ. ೨-೧೦೮). | 45 
"ದಕ್ಷಿಣಾನಥ' ಪರಾ. (ಸಂ.) 


[35] 


40 


ಉತ್ತರಾಷಾಢ 
ಉತ್ತರಾಫಲ್ಲುನಿ (ನಾ). - ಉತ್ತರ ಫಲ್ಗುನಿ. 
[ಸಂ. ಉತ್ತರಫಲ್ಲುನೀ] 
ತ್ತರಾಭಾದ್ರಪದ (ನಾ). - ಉತ್ತರಾಭಾದ್ರೆ. 
(ಸಂ. ಉತ್ತರಭಾದ್ರಪದಾ] 
ಉತ್ತರಾಭಾದ್ರೆ (ನಾ). ಇಪ್ಪತ್ತೇಳು ನಕ್ಷತ್ರರಾಶಿಗಳಲ್ಲಿ ಇಪ್ಪತ್ತಾರನೆ 


ಉತ್ತ 


ಹುದು: ಅಶ್ವಿನಿ... ಉತ್ತರಾಭಾದ್ರೆ ರೇವತಿಗಳೆಂಬಿಪ್ಪತ್ತೇಳು ತಾರೆಗಳು 
(ವಿವೇಕ. ೨೫೮). (ಸೆಂ. ಉತ್ತ ತ್ರ ರಭಾದ್ರಾ] 
: ಉತ್ತರಾಭಾಸ (ನಾ). ಮೇಲುನೋಟಕ್ಕೆ ಸರಿಯೆಂದು ಕಾಣುವ 


ಉತ್ತರ; ತಪ್ಪಾದ ಉಕ್ತರ; ಅಸಂಬದ್ಧವಾದ ಉತ್ತರ (8). 
ಸ್‌ ರೆ+ ಆಭಾಸ] 
ತ್ರರಾಭಿಮುಖ (ನಾ). ಉತ್ತರದ ಕಡೆಗೆ ತಿರುಗಿಕೊಂಡಿರು 
ವುದು: ಉತ್ತರಾಭಿಮುಖನಾಗಿ ಸಿದ್ಧ ಭಕ್ತಿಪೂರ್ವಕ ತ್ರಿಜಗದ್ಗುರುವೇ 
ಗುರುವೆಂದು ತತ್ಪದಸರಸಿಜಧ್ಯಾನಪರಾಯಣನಾಗಿ (ಢಂ: ೧೬-೭೨ ವ). 
[ಉತ್ತರೆ + ಅಭಿಮುಖ] 

ಉತ್ತರಾಯಣ (ನಾ). ಸೂರ್ಯನು ಉತ್ತರದ ಕಡೆಗೆ ಓಲುತ್ತ 
ನಡೆಯುವ ಕಾಲ; ಮಕರಸಂಕ್ರಾಂತಿಯಿಂದ ಕರ್ಕಾಟಕ 
ಸಂಕ್ರಾಂತಿಯವರೆಗಿನ (ಆರು ತಿಂಗಳ) ಕಾಲ: ಅಂತು ವಸಂತ 
ಕಾಲಾದಿತ್ಯನಂತೆ ಲೋಕೈಕಮಿತ್ರನುತ್ತರಾಯಣಶಪ್ರವೃತ್ತನಾಗಿ (ಪುಷ್ಪಪು. 
೫-೫೯ ವ); ಸೂರ್ಯನು ಉತ್ತರದಲ್ಲಿರುವಾಗ ಉತ್ತರಾಯಣ. ಅಗ ನಮಗೆ 
ಬೇಸಗೆ (ಕಿಂಕಥೆ. ೨). "ದಕ್ಷಿಣಾಯನ? ಪರಾ [ಸಂ.] 

ಉತ್ತರಾಯಿ (ನಾ). ಬೇರೆಯವ ; ಪರಕೀಯ (?): ನಮಗೆ 
ನಿಮ್ಮಯ ಸಂಗವಳವಡದು ನಿಮಗೆ ನಾವಿನ್ನುತ್ತರಾಯಿಗಳೆಮಗೆ ಬಂಧನ 
ಬಿಟ್ಟುದೆನುತಾ ಕ್ರಮದಲುಟ್ಟುಡುಗೆಯನು ತೊಡಿಗೆಯನಿತ್ತಳರಸಂಗೆ 
(ಪ್ರಭುಲೀ. ೧೦-೨೪) ; ಕೆತ್ತುಕೊಂಡಿರಲೇಕೆ ನೀವಿನ್ನುತ್ತರಾಯಿಗಳಿಮ್ಮ 
ಭಾಗ್ಯದ ಬಿತ್ತು ಹುರಿದರೆ ಬಿರುದ ಭಟರಿದ್ದೇನ ಮಾಡುವರು (ಕುವ್ಯಾಕ. 
೧-೨೧) ; ನಗಧರನು ನೀತಿಯನು ಭಾನಿಸುತ ಖೂಳನಾ ಕೆಡುನುಡಿಗಳಂ 
ಗುಣಿಸುತ್ತೆ ಮುನ್ನಮವನ ಮಾತೆಗಿತ್ತಾ ಭಾಷೆಗುತ್ತರಾಯಿಗಳೆಂದು 

[€ ಸಂ. ಉತ್ತರ ಮಾಯಿನ್‌ ?] 


ಉತ 


(ಸಾಳ್ವಭಾ. ೧೫-೩೩). 


ಉತ್ತರಾರಣಿ (ನಾ). ಕಡೆದು ಬೆಂಕಿಮಾಡುವ ಮರದ ಕೊರಡು 


ಗಳಲ್ಲಿ ಒಂದು: ಆರಣಿಯಿಲ್ಲದಿದ್ದರೆ, ಅರಣಿಪೋತಕವಿಲ್ಲದಿದ್ದರೆ, ಆರಣಿ 
ಯತ್ನಕವಿಲ್ಲದಿದ್ದಕೆ ಉತ್ತರಾರಣಿಯಿಲ್ಲದಿದ್ದರೆ., . ಅಗ್ನಿ ಹುಟ್ಟುವುವೆ? 
(ಬುದ್ಧಪ. ೭೪). [ಉತ್ತರ +೬ ಅರಣಿ] 

ಉತ್ತರಾರ್ಥ (ನಾ). ಮುಂದಿನ ಅರ್ಥ; ಪರಲೋಕದ ಪ್ರಯೋಜನ: 
ತದ್ಗ್ರಹಣಂ ಇಹಾರ್ಥಮಖುಂ ಉತ್ತರಾರ್ಥಮುಂ ಆಗಿ ನಿರೂಪಿಸೆಪಟ್ಟು 
ದಜಕಿಂ (ತತ್ತ್ವಪ್ರ. ೫೫). [ಉತ್ತರ * ಅರ್ಥ] 

। ಉತ್ತ ತ್ತರಾರ್ಧ ನಾ). ೧. ಕೊನೆಯ ಅರ್ಧ; ಮುಂದಿನ ಅರ್ಧ: 
ಪುನವೃ ೯ವಸ್ಥಿ ತೆ ಮಾಧ್ಯ ಮಿಕಶಾಲೆ ಸೆಕೆಂಡರೀ ಶಿಕ್ಷಣದ ಪೂರ್ವಾರ್ಧ 
ದಂತಿದ್ದ ಕ್ಕೆ ಪ್ರೌಢಶಾಲೆ ಉತ್ತರಾರ್ಧದಂತಿದೆ (ಶಿಕ್ಷದ. ೧೯೧). 
"ಪೂರ್ವಾರ್ಧ ಪರಾ. ೨. [ಜೈನ] ಒಂದು ಪರ್ವತದ ಹೆಸರು: 
ವಿಜಯಾರ್ಧ ಜಯವಿದೆನಗಾವ ಜಯಂ ನೆಗಲ್ದುತ್ತರಾರ್ಧಜ ಯಮೆ 
ಜಯಂ (ಆದಿಪು. ೧೩-೧೯). [ಉತ್ತರ + ಅರ್ಧ] 

ಉತ್ತರಾಶಾಧಿಪತಿ (ನಾ). ಉತ್ತರ ದಿಕ್ಕಿನ ಒಡೆಯ; ಕುಬೇರ. 

[ಸಂ. (ಉತ್ತರಾಶಾ * ಅಧಿಪತಿ)) 

ಉತ್ತರಾಷಾಢ (ನಾ). ಇಪ್ಪ ್ಪತ್ತ್ವೇಳು ನಕ್ತತ್ರರಾಶಿಗಳಲ್ಲಿ ಇಪ್ಪತ್ತೊಂದ 
ನೆಯದು: ಅಶ್ವಿನಿ.. ಹಯ . * ೬ ರೇವತಿಗಳೆಂಬಿಪ್ಪತ್ತೇಳು 
ತಾರೆಗಳಾದ (ವಿವೇಕ, ೨೫೮). (ಸಂ. ಉತ್ತರಾಷಾಢಾ] 


ಉತ್ತರಾಸ 


ಉತ್ತರಾಸ, ಉತ್ತರಸ (ನಾ). ೧. ಬಾಗಿಲ ಚೌಕಟ್ಟಿನ ಮೇಲು 
ಭಾಗ; ಬಾಗಿಲ ಮೇಲುಭಾಗದಲ್ಲಿ ಅಳವಡಿಸಿರುವ ಅಡ್ಡಪಟ್ಟ,; 
ಗಂಧವಟ್ಟಿಗೆ: “ನಾಶಾ ಉತ್ತರಾಸದ ಹೆಸರು” (ನಾಚಿರಾ. ೧೦೪) ; 
*ಉತ್ತರಂಗಮೆನಲ್ಕೆ ನೆಗಳ್ಳುತ್ತರಾಸಮೆನಿಕ್ಳುಂ ೫ (ಮಂಗರಾ. ೫೯-೧೨); 
ಸಂಬಳಿಗೋಲ ಮುಂಜೂರೊಳಗೆ ಸಮಂತಿಟ್ಟು ಕೈವುಳಿಗತ್ತಿಗಳನುತ್ತರಾಸ 
ದೊಳಿ ಸಸಿನೆ ಮಡಗಿ ಸೊಗಸಿನಿಂ ಪಾದಂಗಳಂತೊಳೆದು (ಆರಾಚ.೭-೧೩). 
೨. ಬಾಗಿಲು ಚೌಕಟ್ಟಿನ ಕೆಳಪಟ್ಟ ; ಹೊಸ್ತಿಲು (ದಕ. ಪ್ರಾಜೀ): 
ನಮ್ಮ ಮನೆ ಉತ್ತರಾಸ ತುಳಿದೀಯೇ ಜೋಕೆ! (ರೂಢಿ). ೩. ಮೇಲ್ಭಾ 
ವಣಿಯ ಎರಡು ತೊಲೆಗಳಿಗೆ ಭದ್ರವಾಗಿ ಸೇರಿಸಿ ಇಳಿಯಬಿಟ್ಟಿ ರುವ 
ಹಲಗೆ ಅಥವಾ ಬೊಂಬು; ಈ ಹಲಗೆಗಳು ಒಂದರ ಕೆಳಗೆ ಒಂದು 
ಇದ್ದರೆ ಅಕೆಯಾಗಿ ಉಪಯೋಗಕ್ಕೆ ಬರುತ್ತವೆ (8). ಉತ್ತರಸ : 
೧. ಒಳಪೊಗುತಿರಲು ಉತ್ತರಸದಾ ಹಲಗೆ ತಲೆಯಂ ಕಾಗೆ (ಪ್ರಭು ಪು. 
[). 
ಉತ್ತರಾಸಂಗ (ನಾ). ಉತ್ತರೀಯ ; ಮೇಲುಹೊದಿಕೆ: “ನೈಕಕ್ಷ್ಯಂ, 
ಉತ್ತರಾಸಂಗಃ, ಬೃಹತಿಕಾ - (ಈ 4) ಉತ್ತರಾಸಂಗಂ? (ಹಲಾಯು. 
“ಶಾಟ ವೈಕಕ್ಸ್ಯಮಾ ಪೊದೆವವುತ್ತರಾಸಂಗಮಕ್ಕು 
(ಮಂಗರಾ. ೭೬-೯). (ಸಂ. 
ಉತ್ತರಿ (ನಾ). ೧. - ಉತ್ತರಾಸಂಗ (ಚತು. ಕಿ. ೭೬). ೨. ಒಂದು 
ಗಿಡದ ಹೆಸರು: * ಹುಲುವಲುತ್ತ ರಿ (ಪಾಠಾಂ. ಕೆ]ಯೆನಿಕ್ಕು 0? (ಮಂಗರಾ. 
[ಸೆಂ. ಉತ್ತರೀಯ] 


೭-೧೩೬, ೧೩೭). 


೬೮-೨೫೬) ; 


೩೬-೧೯). 
ಉತ್ತರಿಕೆ "ಉತ್ತರಿಗೆ' ನೋ. 
ಉತ್ತರಿಗೆ, ಉತ್ತರಿಕೆ, ಉತ್ರಿಗೆ(ನಾ).  ಉತ್ತರಾಸಂಗ : “ಉತ್ತರೀ 
ಯಕ - ಉತ್ತರಿಗೆ” (ಕಮದ. ೨೮೬ ಪ್ರಯೋ) ; ಬೆಳಪ ಸಪುರಪ್ರಕರದುತ್ತ 
ರಿಗೆಯುವು [ಪಾಠಾಂ. ಕೆಯುಮ, ಗೆಯುವ, ಯುಮುಮ) ನಿಕ್ಕಿ ಮಂಗಳ 
ವಿಳಾಸಮಂ ಮಾಡಿ (ನಂಬಿರ. ೫-೬೪) ; ಜೋಲುವುತ್ತರಿಗೆಗಳ ಸರಪಳಿ 
ಜಾಳದಾಭರಣಂಗಳಂ ಧರಿಸೋಳಿಯಿಂದನೆ ಹಳಚುವಚ್ಚಾಳುಗಳನುಂ 
ಕಳೆದು (ಬಸಪು. ೬೧-೨೭) ; ಕಡೆಯ ಪೆಂಡೆಯ ವಡ್ಡಿನಾಣುತ್ತರಿಗೆ 
ಲುಳಿ ಹಿಡಿದ ಕಾಸೆಯ ಹೊನ್ನ ಹರಿಗೆ (ಶ್ರೀಪಾಲ. ೧೩-೭೨); 'ಕವೋಷ್ನ 
ಬಾಷ್ಟುವಾರಿಯಂ ತನ್ನುತ್ತರಿಗೆಯ ಕಿಲಕ್ಸಿಜಂಗಿನಿಂ ತೊಡೆದುಂ (ರಾಮಾಶ್ವ. 
೨೦-೧೪) ; ಉತ್ತರಿಗೆಯ ಸೆರಗಿನಲ್ಲಿ ಮುಖವನ್ನು ಮುಚ್ಚಿಕೊಂಡು 
(ಬೆಟ್ಟ ಅ. ೯೪-೨೫). ಉತ್ತರಿಕೆ: ಕರಿಚರ್ಮಮಂ ಮೇಲೆ ವುತ್ತರಿಕೆಯಂ 
ಮಾಡಿ (ಇಹರ. ೩೧-೨೫) ; ಕಿತ್ತಳೆಗಾವಿಯ ಸೀರೆಯ ಕೀಲಣಿಯುತ್ತರಿ 
ಕೆಯ ಕೆಂಬರಲವುತ್ತಮದೋಲೆಯ ಕುಂಕುಮದಣ್ಣಿನುನ್ಮತ್ತ ಯವ್ವನೆ; 
ಯರು (ಕುರಾಸಾಂ. ೩೪-೨೦). ಉತ್ರಿಗೆ ; ನವಹೀತದುತ್ರಿಗೆಗಳಂ... | 
ಕೊಟ್ಟು (ಪರಶು. ೬-೮). 
ಉತ್ತ ರಿಗೆಜನ್ನಿವರ - ಕೊರಳನ್ನು ಬಳಸಿ ಬಲದ ತೋಳಿನ ಅಡಿ | 
ಯಲ್ಲಿ "`ಹಾಯುನಂತೆ ಧರಿಸಿದ "ಜನಿವಾರ ; ಉತ್ತರೀಯವಾಗಿ | 
(ಉಪವೀತವಾಗಿ) ಧರಿಸಿದ ಜನಿವಾರ : ವರಕಮಂಡಲವೊಪ್ಪೆ ಹಸ್ತ ಚ 
ದೊಳೋಜಿವೆತ್ತಿರೆ ಬೆಳ್ಳಿ ಯುತ್ತರಿಗೆಜನ್ನಿ ವರಂ ಬೆಡಂಗಳವ ಟ್ಟು ಬಾಲ, 

ದಿನೇಶನಂತಿರೆ ತನುಚ್ಛವಿ (ಧರ್ಮಾಮೃ, ೫-೨೦೬). 

[ ಸಂ. ಉತ್ತರೀಯಕ] 
ಉತ್ತರಿಸ್ಕು (ಕ್ರಿ). ಪ್ರತಿಯಾಗಿ ಹೇಳು; ಮರುನುಡಿ; ಉತ್ತರ] 
ಹೇಳು: ಸ್ತ್ರೀಮತನನುತ್ತರಿಸಲಾಗದೆ ಧರ್ಮಶಾಸ್ತ್ರದೊಳು (ಕುವ್ಯಾಸ. | 
೧೪-೮೧) ; ತಮ್ಮನನ್ನು ಏನನ್ನೋ ಕೇಳಿದೆ; ಅವನು ಬೇರೆ ಸರಿಯಾಗ 
ಉತ್ತರಿಸಲಿಲ್ಲ (ಚಿಂದುಟ. ೧೦). | 


[ಉತ್ತರ + -ಇಸ್ಕು] | 


© 


9 


| 
3 


40 


45 


೮೯೩ 


dy 
| 
I 
| 


ಉತ್ತರೀಯ 


ಉತ್ತರಿಸ್ಕು (ಕ್ರಿ).೧. ದಾಟು; ಮಾರು; ಅತಿಕ್ರಮಿಸು : ಬಲಂಬೆರಸು 
ನಟ್ಟಿರುಳೆಟ್ಟು ಪೋಗಿ ಮೇಖಲಾತರಂಗಿಣಿಯನುತ್ತರಿಸಿ (ಸಂರಾಮಾ. 
ನಂಜಿನ ಮಂಜನುತ್ತರಿಸಿ ನಡೆದಂ (ಸಿದ್ಧರಾ. ೩-೯) ; 
ಆನಂದದಿಂದಂ ಗೋದಾವರಿಯನುತ್ತರಿಸಿ ಬರೆವಕಿ (ಉದ್ಭಟ. ೩-೩ ವ); 
ಪಾಂಡವರು ವಿಪಿನವನುತ್ತರಿಸಿಯಜ್ಞಾ ತವಾಸಕೆ ಗುಪ್ತದಲಿ ತಾವಿಪ್ಪರಲ್ಲಿ 
(ಕುವ್ಯಾವಿ. ಓರ೦ಇ. ೪-೫) ; ಆ ಮೂವರೊಂದುವರೆಯೋಜನವನುತ್ತರಿಸಿ 
(ಶ್ರೀರಾಮಾ. ೩೧-೮೭). ೨. ಫಲಿಸು ; ನೆರವೇರು; ಕೈಗೂಡು : ಮರು 
ಳಾಗದೆನ್ನ ನುಡಿಗುತ್ತರಮಂ ಮುನ್ನಿ ತ್ತು ಕುಡಿಯೆ ಕಜ್ಜ ೦ ನಿನಗುತ್ತರಿಸುಗುಂ 
. ಷಿ ನಡಸು; ನೆರವೇರಿಸು: ಎನ್ನ ಭಾಷೆಯನು 
ನಾನುತ್ತ ನ (ಪ್ರಭು ಲೀ. ೭-೮೩). ೪. ಉದ್ದ ರಸು; ಏಳಿಗೆ 
ಹೊಂದಿಸು: ಉತ್ತರಿಪಂ ಜಸಲತೆಯಂ ಬಿತ್ತ ರಿಪಂ” ಸದ್ಗುಣಂಗಳಂ 
ಬುಧತತಿಯೊಳ್‌ ಕತ್ತರಿಪಂ ಭಯಲೋಭಮನುತ್ತಮಪುರುಷಂ (ಎಕ. 
1142); ಸತ್ಯಲೋಕನಿವಾಸಿ ರಸಕಾತರಂ ಮೌನಿ 
ನನ್ನನುತ್ತರಿಸಲೀ ಭಾವಗಳ ತಂದ "ಮಲೆ ಡೇ. ೪೭-೪). ೫. (ಸಾಲ 
ವನ್ನು) ತೀರಿಸು; ಸಲ್ಲಿಸು: ಕಾಶಿಯ ನಿವಾಸದೊಳು ಸತಿಸುತರ 
ಮಾಆಕಿ ತಾಂ ಹೇಸದೆಯನಾಮಿಕಂಗಾಳಾಗಿ ಯಣವನುತ್ತರಿಸಿದ 
ಹರಿಶ್ಚಂದ್ರನು (ಹಚಕಾ. ೧೧ ಸೂಚನೆ) ; ಅರಮನೆಯಿಂದ ಬಂದ ಉತ್ತಾರ 
ಬಂದಡೆ ಕುಳಸರದಿ ಯಲಿ ಉತ್ತರಿಸಿಕೊಂಬೆಉ (ಸೌಇಇ. 12-11, 
೪೩೩-೫೨ ; 1408) ; ಹೊಂನನೂ ಬತ್ತವನೂ ಉತ್ತರಿಸಿಕೊಂಡು (ಸೌಇಎ. 
೧೯೩೧, ಮಂಗಳೂ. ೩೫೦-೧೦ ; ?); ಪಿತೃದೇವತೆಗಳ ಯಣವನುತ್ತರಿಸದೆ 
ರಾಯಕುವರರೆಲ್ಲ ರಣಭೂಮಿಯೊಳಡಗಿದರು (ಕರ್ಣವೃ. 
೬. ತಂಗು; ನಿಲ್ಲು: ಲಿಂಗವು ಪ್ರಾಣವು ಅವಿರಳಾತ್ಮಕವಾಗಿ ಅಮಳ 
ಸೋಂಕು ತುಳುಕಿ ಬಾಹ್ಮಕ್ರೀಯಾಗಿ ಕರಸ್ಥಲಕ್ಕೆ ಬಂಮೆತ್ತ ರಿಸೆ (ಉರಿವ. 
೪೦). ೩. ಎತ್ತಿ ಒಡಿ": ಮತ್ತೆರಡು ಕ ಯಲ್ಲಿ ಶಂಖಚಕ್ರ ವ ಧರಿಸಿ 
ಬಿತ್ತರದಮಳಕರದೊಳಗೆ ಕೈತಾಳಮನ್ನು ತ್ತಿ (ಲಕ್ಷ ಬಳ್ಳಾ, ೩-೨೩-೨೦). 
೮. (ಸವಾರನು) ಇಳಿ; ಅವತರಿಸು : ಉತ್ತರಿಸಿದ ಕುದುರೆಯಂತೆ 
ಮೋಆಕಿಯಂ ನೆಗಪುತ್ತುಂ... ಪರವಶಮಾದರಂತೆ ಜಡನಾಗುತ್ತುಮಿರೆ 
ಲಾಗಡು (ಧರ್ಮಾಮೃ. ೫-೧೩೬). 
ಉತ್ತರಿಸನೇಳು- ದಾಟಕೊಳ್ಳುವಂತೆ ಹೇಳು: ಮುರಿವ ಬಿಡಿಸುವ 
ಢಗೆಯ ಸೈರಿಸಿ ತೆರಳಿಚುವ ತಳಮೇಲುಗಳಲುತ್ತರಿಸವೇಳುವ ಬೀಳ್ವ ಜಾ 
ಸತ್ವೋತ್ಯರುಷ ಸರಿಯೆನೆ ಶಂಭು ಶಿಷ್ಕಗೆ ಪರಿವಿಡಿಯ ತೋಆಸುವೊಲಿ 
ದನು (ಕುವ್ಯಾಅ. ೬-೩೦). [ಉತ್ತರಣ + -ಇಸ್ಕು] 
ಉತ್ತರಿಸ್ಕು (ಕ್ರಿ). ಕತ್ತರಿಸು; ಚೂರುಮಾಡು: ಕಂಗಳ ಕಳೆದು 
ಜಿಹ್ವೆಯ ಕೊಯ್ದು ಶಿರವನರಿದು ಹಸ್ತವನುತ್ತರಿಸಿತ್ತರೂ ಲಿಂಗಸಾಹಿತ್ಕ 
ವಿಲ್ಲ (ಆ ದವ. ೨೧) ; ಉತ್ತಮದ ಸೇವಗೆಯ ತೆಜದಿ ಬಾಳೆಯ ದಿಂಡ 
ನುತ್ತರಿಸಿ (ಸೂಪಶಾ. ೪-೬೭) ; ಎರಡು ತೊಳ ಳಂ ಕೂರ್ಗಣೆಯೊಳುತ್ತ 
ರಿಸೆ (ಜೈಮಿಭಾ. ೨೦-೨೮). [?) 
ತ್ತರಿಳ್ಳ ಗ (ನಾ). ಒಂದು ಹೆಸರು: ಶ್ರೀಮತ್‌ ಪೆರ್ಮನಡಿಗಳ 
ಪಟ್ಟ ಂಗಟ್ಟ ದ ಇಪ್ಪತ್ತೆರಡನೆ ವರಿಷ ಉತ್ತರಿಳ್ಳಗರ ಕೋಟಿಯೊಳ್‌ (ಎಕ. 
111, ಇ | ೧೩೯-೩ ; ಸು. 915). [?1 
ಉತ್ತರೀಯ (ನಾ). ಮೇಲುಹೊದಿಕೆ; ಹೊದೆದುಕೊಳ್ಳುವ ಬಟ್ಟಿ : 
ಗಂಗಾತರಂಗತರಳದುಕೂಲನಸನಾಂತರೀಯೋತ್ತರೀಯಂ ೦ತಿಪು 
ಎಲೆ ಪಾರ್ವ ನಿಮಗೆ ಕುಶಾಕ್ಷಮಾಲಾಯಜ್ಞೋಪವೀ 
ತೋತ್ತರೀಯಾದಿ ಚಿಹ್ನೆಂಗಳೆತ್ತಲೀ ನಾಯಂ ಪೊತ್ತು ಪೋಪುದೆತ್ತಲ್‌ 
(ಪಂಚತಂ. ೧೪೭-೮) ; ಕೌರವಸೇನೆ ಬೊಬ್ಬಿರಿದು ಉತ್ತರೀಯವನ್ನು 
ಬೀಸತೊಡಗಿತು (ಭಾಮಣೆ. ೩೩). [ಸಂ.] 


೭-೧೧೨ ವ); 


(ಪಂಪಭಾ. ಆ-೪೭) 


Vv, ಚೆನ್ನರಾ. ೧೮೬-೨೬ ; 


೮-೨೦). 


೭-೧೩ ವ); 


ಉತ್ತರೀಯಕೆ 


ಉತ್ತರೀಯಕೆ (ನಾ). - ಉತ್ತರೀಯ. (ಸಂ. 

ಉತ್ತರೀಯಾಂಶುಕ (ನಾ). ಮೇಲುಹೊದಿಕೆಯ ಬಟ್ಟಿ : ನಿಜೋತ್ತ 
ರೀಯಾಂಶುಕಮನೆ ಮಹೋತ್ಸವಧ್ವಜಮಂ ಮಾಡಿ (ಆದಿಪು. ೪-೩೦ ವ). 

[ಉತ್ತರೀಯ + ಆಂಶುಕ] 

ಉತ್ತರೆ (ನಾ). ೧. ಇಪ್ಪತ್ತೇಳು ನಕ್ಷತ್ರ ರಾಶಿಗಳಲ್ಲಿ ಹನ್ನೆರಡನೆ 
ಯದು: ಖಗೋಳದಲ್ಲಿ... ಅಶ್ವಿನಿ... ಉತ್ತರೆ... ರೇವತಿ 
ಗಳೆಂಬಿಪ್ಪತ್ತೇಳು ತಾರೆಗಳು (ಎವೇಕ. ೨೫೮). ೨. ಉತ್ತರಾನಕ್ಷತ್ರದ 
ಮಳೆ: ಉತ್ತರೆಯು ಬರತಿಹಕೆ ಹೆತ್ತ ತಾಯ್ತೊಆಕ್‌ದಿಹರೆ ಉತ್ತಮರು 
ತಪ್ಪಿ ನ ಡೆದಿಹರೆ ಲೋಕೆ ತಾನೆತ್ತ ಸಾರುವದು (ಸರ್ವಜ್ಞ. ೧೨೫೯) ; 
ಉತ್ತರೆ ಬೀಳದಿದ್ದರೆ ಹೆತ್ತವ್ವ ತೊರೆದಂತೆ (ಗಾಜಿ). ೩. ವಿರಾಟಿರಾಜನ 
ಮಗಳು; ಅಭಿಮನ್ಯುವಿನ ಹೆಂಡತಿ: ಇತ್ತಲರ್ಜುನದೇವ ಸಾರಿದ 
ನುತ್ತರೆಯ ಭವನವನು (ಕುವ್ಯಾವಿ. ೯-೩೨). ೪. ಒಂದು ಗಿಡಮೂಲಿಕೆ: 
“ಆಗಾದಃ - ಮಗ್ಗಾಕೆ, ಉತ್ತರೆ” (ಓಷಧಿ. ೧೦). (ಸಂ. ಉತ್ತರಾ) 

ಉತ್ತರೇಣಿ "ಉತ್ತರಣೆ' ನೋ. 

ಉತ್ತರೋತ್ತರ (ನಾ). ೧. ಹೆಚ್ಚುಹೆಚ್ಚಾದ ಅಭಿವೃದ್ಧಿ, ಏಳಿಗೆ; 
ಶ್ರೇಯಸ್ಸು : ವಿಕ್ರಮಾರ್ಜುನನಂ ಕುಬೇರನಿಂ ಕಪ್ಪಂಗೊಳಲ್‌ 
ಸಮರ್ಪಿಸುವಂತೆ ಉತ್ತರೋತ್ತರಮಾಗಲುತ್ತರದಿಶಾಭಾಗಕ್ಕೆ ಪೇಟಾ 
ಗಳ್‌ (ಪಂಪಭಾ. ೬-೨೮ ವ) ; ಮೃತ್ಯು ನಿನಗೊಲಿದಿಹಳು ಬಳಿಕಿನ್ನುತ್ತ 
ಕೋತ್ತರವೆಲ್ಲಿಯದು (ಕುವ್ಯಾಜ್ರೋ. ೧-೨). ೨. ಭವಿಷ್ಯ; ಮುಂದು: 
ಈ ರಾಜ್ಯದ ಉತ್ತರೋತ್ತರ ರಕ್ಷಣಾಭಿವೃದ್ಧಿಗಳಿಗೆ ದಕ್ಷರಾದವರು 
ಬೇಕಾಗುವರೆಂಬುದನ್ನು ನಾನರಿಯೆನನೆ ? (ಶಾಂತಲಾ. ೨೮). ೩. ಶ್ರೇಷ್ಠ 
ವಾದುದು ; ಅತ್ಯಂತ ಶ್ಲಾಫ್ಯವಾದುದು : ಹಿರಿದುಂ ಚಿತ್ರಾನ್ವಿತವಂಬರ 
ಸಂಗತವುತ್ತಕೋತ್ತರಂ ತಾನೆನಲುರ್ವ್ವರೆ ತಣಿಯಲ್ಲೋೊಂ ೬ ಗಜಕಿವುದು 
ಡಟ್ಟಿಯನ ಹಸ್ತವಪ್ರತಿಹಸ್ತಂ (ಎಕ. ೪, ಬೇಲೂರು. ೧೯೩-೮೪ ; 1160). 
೪. ತುಂಬ ಉತ್ತರದ್ದು: ಸುರತಾಸವಸೇವನಾ ಸನಾತನಸುಖದಿಂದಿ 
ರಿಪ್ಪೆನನುರಾಗದಿನೆಂಬುದಿದುತ್ತರೋತ್ತರಂ (ಕವಿರಾ. ೨-೧೦೪). 

ಉತ್ತಕೋತ್ತರವಾಗಿ - ಮುಂದೆ ಮುಂದೆ; ಹೆಚ್ಚು ಹೆಚ್ಚು; 

ಒಂದಾದಮೇಲೊಂದರಂತೆ : ನಿನ್ನ ವಂಶವು ಉತ್ತರೋತ್ತರನಾಗಿ 


ಬೆಳೆಯುವದು (ಸಮಜೀ. ೪೨). [ಉತ್ತರ + ಉತ್ತರ] 
ಉತ್ತರೋತ್ತರತೆ (ನಾ). ಮೇಲು ಮೇಲಿನ ಅಭಿವೃದ್ಧಿ, ಳಿಗೆ; 


ಮೇಲ್ಮೈ: ಇಂದ್ರ ಶೈಲಮಣಿಶೃಂಗೋತ್ತುಂಗಮಾ ಮೌಳಿಯಂ ಶಿರದೊಳ್‌ 
ತಾಳ್ವಿದನುತ್ತಕೋತ್ತರತೆಯಿಂ ಶ್ರೀವರ್ಮ ಭೂಮಾಶ್ವರಂ (ಚಂದ್ರಪು 
೪-೨೫). (ಸೆಂ. ಉತ್ತರೋತ್ತರತಾ] 
ಉತ್ತರೋತ್ತರಸಿದ್ಧಿ (ನಾ). ಮುಂದು ಮುಂದಿನ ಅಭಿವೃದ್ಧಿ, 
—ವಿಳಿಗೆ; ಪುರೋಭಿವೃದ್ಧಿ : ಸುತ್ತಣರಸರಿಗೋಲೆಯುಡುಗೊಜಕ 
ಯಿತ್ತು ದೂತರ ಕಳುಹು ಬಳಿಕಿನೊಳುತ್ತರೋತ್ತರಸಿದ್ಧಿ ನಿನಗಹುದೆಂದ 
ನಸುರಾರಿ (ಕುವ್ಯಾಸ. ೨-೫೨). [ಉತ್ತರೋತ್ತರ + ಸಿದ್ಧಿ) 
ಉತ್ತರೋತ್ತರಾಭಿವೃದ್ಧಿ (ನಾ). ಮೇಲೆ ಮೇಲೆ ಉಂಟಾಗುವ 
ಏಳಿಗೆ; ಒಂದಾದಮೇಲೊಂದರಂತಾಗುವ ಅಭಿವೃದ್ಧಿ: ಶ್ರೀ ಕನ್ನರ 
ದೇವರ ರಾಜ್ಯಮುತ್ತರೋತ್ತರಾಭಿವೃದ್ಧಿಗೆ ಸಲುತ್ತಿರೆ (ಎಕ. ೪11, ಶಿಕಾರಿ. 
೨೧೯-೩ ; 916). (ಉತ್ತರೋತ್ತರ + ಅಭಿವೃದ್ಧಿ] 
ಉತ್ತರ್ಯ (ಗು). ವಿರಾಜಿಸುವ. "ಉತ್ತರ್ಯದುಕೂಲ' ಪರಾ. 
[< ಸೆಂ. ಉತ್ತರ) k 
ಉತ್ತರ್ಯದುಕೂಲ (ನಾ). ವಿರಾಜಿಸುವ ರೇಷ್ಮೆಬಟ್ಟಿ : ಚಕ್ರಿಯುಂ 
,.. ಪವಡಿಸಿ ತನ್ನುತ್ತರ್ಯದುಕೂಲ ವಿಶದಶಯ್ಯಾತಳದೊಳ್‌ (ಶಾಂತಿಪು. 
೪-೧೦೬). [ಉತ್ತರ್ಯ + ದುಕೂಲ] 


ರ್ಲ್‌೪ ಉತ್ತಾನ 


ಉತ್ತಲ್‌ "ಉತ್ತ' ನರಾ. 
ಉತ್ತವಗಳ್ಳೆ "ಉತ್ತಮಗಳ್ಳ? ನೋ. 
ಉತ್ತವಳ (ನಾ). ಕಾತರತೆ; ಆತುರ; ತವಕ: ಮನಂ ಪಟಚಿತ್ರದ 
ಪೆಣ್ಣರೂಪ ವೈಭವದೊಳಲಂಪುವೆತ್ತುದು ಕರಂ ನೆಲೆಗೊಂಡುದು ನಟ್ಟು 
5 ನಿಂದುದುತ್ತವಳದಿನೊಂದಿ ಸಂದುದೊಳಪೊಕ್ಕು ದಭೀಕ್ರಿಸಿದಾ ಕ್ಷಣಾರ್ಧ 
ಡೊಳ್‌ (ಕುಸುಮಾ. ೯-೬೮). ೨. ಕಾತರದಿಂದಿರುವವನು; ಆತುರ 
ಗಾರ: “ಸೋತ್ಯಂಠೆಂ ಕರಮುನ್ಮನನುತ್ಯಂ ನಿಮನಸ್ವಮ([ನಂ3ತ್ತ್ವವಳ 
ನವನಕ್ಕುಂ (ವಸ್ತುಕೋ. ೧೧೪-೨೩); ಅರಸಂ. . . ನಾಗದತ್ತಸೆಟ್ಟಿ 
ಯಲ್ಲಿಗೆ ಕೂಸಂ ಬೇಡಿಯಟ್ಟಿಯುತ್ತವಳನಾಗಿಯವರೆ ಬಟಕಯನೆ 
0 ತಾನುಂ ನಾಗದತ್ತನ ಮನೆಗೆ ಪೋಗಿ (ವಡ್ಡಾರಾ. ೩೩-೨೨) ; ಅನ್ನು ಸಿಡಿ 
ಬಲೆಯು ಸಿಡಿ[ಲೇಳ್ಗೆ)ಯುಮಿಪ್ಪಂತಿರ್ದ ಕುಂದುಗೊಳದ ಕಲಿಗೊಡಗೆ 
ಕಲಿಗಳಂಕುಸಂ ಕಾಮದೇವನೆತ್ತಲುತ್ತವಳನಾಗಿಪ್ಪುದುಂ (ಸ9ಇಇ. Xx, 
೧೨೬-೫ ; 1186). "ಉತಾವಳಿ? ಪರಾ. 
(ಪ್ರಾ. ಉತ್ತಾವಲ= ಅಕುಲ, ಶೀಘ್ರಕಾರಿ] 
15 ಉತ್ತವಳತನ (ನಾ). ಕಾತರತೆ; ಆತುರತೆ; ಔತ್ಸುಕ್ಯ: ಮತ್ತೊ 
ರ್ವಳ್ಗರನೇಟಗಾರ್ತಿ ಕಲಹದೊಳಿರ್ದರಬೊಜಗನನೋಲಗಕ್ಕಲಂಕರಿಸಿ 
| ಕಳುಹಿ ಚಿತ್ತದುತ್ತವಳತನಮಂ ತನ್ನ ಮನದನ್ನಳಪ್ಪ ಕೆಳದಿಗಿಂತೆಂದಳ್‌ 
(ಅನಂಪು. ೮-೧೫ ವ). [ಉತ್ತೆವಳ + -ತ್ತನ] 
ಉತ್ತವಳಿಕೆ (ನಾ). ಕಾತರತೆ; ವಿಮನಸ್ಕತೆ: ಸತ್ತವರೇಟ್ವರೆ 
20 ಪೇಲಕೊಡಸತ್ತರೆ ತಮ್ಮ ಬಲಿನಳೆವಿಯಂ ಮಲ್ಲ ಸಲೆಂದುತ್ತ ವಳಿಕೆಯೊಳೆ 
ಸಾನರ್ಸತ್ತವರವರ್ಗಾವ ಹಿತಮನಾಚರಿಸುವರೋ (ಕಾದಂಪೂ. ೯೬೧). 
[ಉತ್ತವಳ + -ಇಕೆ] 
ಉತ್ತವಳಿಸು (ಕ್ರಿ). ಕಾತರಗೊಳ್ಳು; ಆತುರಪಡು; ತವಕಿಸು: 
ಕೃಪಾಣಾಹಿಯನೂಡಿ ಬಜಕಿಕಮಾನುಂಡಪ್ಪೆಂ ಎಂದೆತ್ತಿ ನಡೆಯಲುತ್ತ 
25 ವಳಿಸಿದ ಸಮಯದೊಳ್‌ (ಅನಂಪು. ೧೧-೭೧ ವ); ಕಣ್ಗಳ ಬಲಂ 
ಯೊಳುತ್ತವಳಿಸಿ ಪರಿನ ಚಿತ್ತಮಂ ನಿಲಿಸಲೆಯ್ದುವಂತೆ ನಿಮಿರ್ವ 
ಸುಯ್ಗಳುಂ (ವರ್ಧಪು. ೬-೧೨ ವ). ([ಉತ್ತವಳ + -ಇಸ್ಯು) 
ಉತ್ತವಳ್ಳೆ (ನಾ). ಒಬ್ಬಾತನ ಹೆಸರು: ಸೃಹ್ತಿಶ್ರೀ ಮತ್ತುಗಳನ ಎಡ 


ಹರಿ 
| ವರಿಯ ಕಾಳೆಗ ದೇವಳೂರ ಮೇಲಾವೇಗ ಉತ್ತವಳ್ಳಂಗಾ (ಎಕ. 111, 
30 ಮೈ ಸೂರು. ೪೫-೨ ; ಸು. 900). [?] 


ಉತ್ತಳಿಸು (ಕ್ರಿ). ಚಿಮುಕಿಸು; ಸಾರಿಸು: ಲವಂಗಿಕೆಯಂ ಲವಂಗ 
; ಪಲ್ಲವ ರಸದೊಳೆ ವಿಳಾಸಾವಾಸಭವನಮನುತ್ತಳಿಸ [ದಾಕಾಂ. ಅತ್ತಳಿಸ 
| ಉತ್ತರಿಸ]ಲುಂ . . . ಪೇಲ್ದಾ ಗಳಿ” (ಆದಿಪು. ೭-೨೧ ವ). 

i [ಉತ್ತಳ್ಳ * -ಇಸ್ಕು] 

35' ಉತ್ತಾಡಿತ (ಗು). ವಿಶೇಷವಾಗಿ ಹೊಡೆಯಲ್ಪಟ್ಟ; ಹೆಚ್ಚಾಗಿ 
! ತೀಡಿದೆ: ಸುರಸ್ತ್ರೀ ಚಲಿತ ಚಾಮಕೋತ್ತಾಡಿತ ಪಾವನ ಜಟಾಗ್ರಗಂಗಾ 
| ಜಲೋತ್ಸಿತ ಶೀಕರಾವಲಿಗಳೇ ವೃಷ್ಟಿಯಾಗೆ (ಪದ್ಮರಾ. ೧-೧). [ಸಂ.] 

ಉತ್ತಾನ (ಗು). ೧. ಮೇಲಕ್ಕೆ ಎದ್ದ; ಉಚ್ಚವಾದ : ದೇನಾಪಗಾ 
ಜಳಮಂ ತೊಟ್ಟನೆ ಸೇತುಗಟ್ಟ ತಡೆದತ್ತುತ್ತಾನಸೇನಾರಜಂ (ಮಲ್ಲಿಪು. 

40| 6-೧೪೫). ೨. ಮೇಲುಮುಖವಾದ: ಮಾನಾಬ್ಜಶಂಖಚಕ್ರವಿತಾ 
ನಾಂಕಿತ ದಕ್ತಿಣಾಂಭಿ)ತಲಪಲ್ಲವಮುತ್ತಾನಂ ರತ್ನಾಕರದವೋಲೇನಮ 
ರ್ದುದೊ ಸಾರ್ವಭೌಮಗಗನೇಚರನಾ (ಶಾಂತಿಪು. ೩-೪೮). ೩. ಅಂಗತ್ತ 

ನಾದ. "ಉತ್ತಾನಶಯ' ಪರಾ. (ನಾ). ೪. ಅತಿಸ್ಪಷ್ಟವಾದುದು; 
ಅತಿರೇಕ: ಗುಣವರ್ಮನ ಶೃಂಗಾರಿಕ ವರ್ಣನೆಗಳಲ್ಲಿ ಉತ್ತಾನವೆನ್ನು 

45 ವಷ್ಟು ಬಿಚ್ಚುಬಗೆಯಿದೆ (ಕಸಾಚ. ೫೧) ; ಕೆಲವು ಸಲ ಇಂಥ ಹಾಡುಗಳ 

ಶೃ ಗಾರ ಉತ್ಪ್ರಾನಕ್ಕಿಳಿಯುತ್ತದೆ (ಕಸಾಚ. ೨೮೫), 


ಉತ್ತಾನಕ ೮೯೫ 
ಉತ್ತಾನವಾಗಿ - ಉತ್ಕಟವಾಗಿ ಅತಿರೇಕವಾಗಿ: ಮೋಹಿನಿಯ 
ದೇಹ ಅತನ ಚಿತ್ತವನ್ನೆಲ್ಲ ಸೂರೆಗೊಂಡಿತ್ತು. ಆ ಬಳುಕುವ ದೇಹವನ್ನು 
ಉತ್ತಾನವಾಗಿ ಬಯಸುತ್ತಿತ್ತು (ಕಮನೆ. ೧೯೮). (ಸಂ. 
ಉತ್ತಾನಕ (ನಾ). ಮಲ್ಲಯುದ್ಧದಲ್ಲಿ ಒಂದು ಭಂಗಿ, --ವರಸೆ: | | 
ಸಾರದೊಳ* ನುಣ್ಣುವ ಮಲ್ಲನನೌಂಕ ಪಿಡಿದು ಸುತ್ತಿ ಮುತ್ತಿ ಸೆಳೆದಿಕ್ಸಿ | 5 
ಸೀಸಕದೊಳ್‌ ಪೊಕ್ಕು ಭುಜದೊಳಣೆದುರದೊಳ್‌ ತೇದು ಉತ್ತಾನಕ 


ಡೊಳ್‌ ನಿಂದು (ಗಿರಿಕ. ೨-೧೦೫ ವ). [ಸಂ.] 
ಉತ್ತಾನಗಾನ (ನಾ). ಉಚ್ಛಸ್ವ್ರರದಲ್ಲಿ ಹೇಳುವ ಹಾಡು: ಪ್ರತ್ಕಂತ 
ರಾಜಾತ್ಮಜ ವಿಭವಸಮಾಕರ್ಣಿತೋತ್ತಾನಗಾನಧ್ವನಿಯಿಂ (ಚಂದ್ರ ಪು. 


೧-೧೩೧) ; ಗತಿಸ್ತಂಭಮಂ ಖೇಚರಾಧೀಶತನೂಜಂಗಿತ್ತುದಾ ಕನ್ನಿಕೆಯ |10 
ಮಧುರ ಸಪ್ತಸ್ವರೋತ್ತಾನಗಾನಂ (ಪಂರಾಮಾ. ೧೦-೧೧೦). 
[ಉತ್ತಾನ* ಗಾನ] 
ಉತ್ತಾನತೆ (ನಾ). ಉನ್ನತಿ; ಆಧಿಕ್ಯ (?); “(ಸೋತು) ಬಿದ್ದಿರು 
ವಿಕೆ” (ಸುಬ್ಬಣ್ಣ. ಕೋಶ): ಇಂಥ ಸಂತೋಷದ ಮಧ್ಯದಲ್ಲಿ ಅಂಥ 
ಸಂತೋಷವಿಲ್ಲದ ಮನುಷ್ಯನಿಗೆ ತನ್ನನ್ನೇ ಅರಿಯದ ಒಂದು ಉತ್ತಾನತೆ | 15 
ಬರುತ್ತದೆ. ಈ ಉತ್ತಾನತೆ ಸುಬ್ಬಣ್ಣನನರ ಆ ಗಾನದಲ್ಲಿ ಮಿಂಚಿನ ಬಳ್ಳಿ | 
ಯಂತೆ ರೂಪವನ್ನು ತಳೆಯಿತು (ಸುಬ್ಬಣ್ಣ. ೫೭). [ಸಂ. ಉತ್ತಾನತಾ] 
ಉತ್ತಾನಶಯೆ (ಗು). ೧. ಅಂಗತ್ತವಾಗಿ ಮಲಗಿರುವ. (ನಾ). 
೨. (ಅಂಗತ್ತವಾಗಿ ಮಲಗಿರುವ) ಸಣ್ಣ ಮಗು; ಹಾಲಹಸುಳೆ. 
[ಉತ್ತಾನ + ಶಯ] 20 
ಉತ್ತಾನಶಯನ (ನಾ). ಅಂಗತ್ತನಾಗಿ ಮಲಗುವಿಕೆ: ಅನಿಮಿತ್ತ 
ದರಸ್ಮಿತದಿಂ. .. ಆಕಾರಣಾನಂದನದಿಂದುತ್ತಾನಶಯನದಿಂ ಹರಿಯೆಸೆದಂ 
(ಜಗನಿ. ೩-೨೮). [ಉತ್ತಾನ * ಶಯನ) 
ಉತ್ತಾನಶಯ್ಯೆ (ನಾ). - ಉತ್ರಾನಶಯನ : ಅವರ್ಕೆ ಪುಟ್ಟದ ಯುಗ 
ಳಂಗಳ್‌ ಏಟುದಿವಸಮುಂ. .. ಉತ್ತಾನಶಯ್ಕೇಯೊಳಂ ಕಳಿ [ಪಾಠಾಂ. 
ಳು)ಪಿ (ಆದಿಪು. ೫-೪೧ ವ); ಅನಪೇಕ್ಷಿತ ಸಕಳವಿಳೋಕನದಿಂದುತ್ತಾನ 
ಶಯ್ಕೆಯೊಳ್ಳಣ್ಣೆಸೆದಂ (ಮಲ್ಲಿ ಪು. ೧೩-೫೪). [ಉತ್ತಾನ + ಶಯ್ಕೆ] 
ಉತ್ತಾನಿತ (ಗು). ಮೇಲಕ್ಕೆ ಎತ್ತಿದ: ಸಕಲ ಕ್ಷತ್ರ ಕಿರೀಟಿತಾಡಿತ 
ಪದಾಂಭೋಜಾತನಾಸ್ಥಾನನೇದಿಕೆಗುತ್ತಾನಿತ ಚಿತ್ರವೇತ್ರಲತನೊರ್ವಂ... 
ಬಂದಂ ಪ್ರತೀಹಾರಕಂ (ಪಂರಾಮಾ. ೨-೨). [ಸಂ.] 
ಉತ್ತಾಪ (ನಾ). ೧. ವಿಶೇಷವಾದ ತಾಪ. ೨. ಉದ್ವೇಗ ; ಹಂಬಲ; 
ತೀವ್ರತೆ: ಶಾಸನದ ನಿಯಮಗಳಲ್ಲಿ ಮನುಷ್ಯ ಹೃದಯದ ಉತ್ತಾಪ 
ಇರದು (ಇಪ್ಪಕ. ೧೦೨). &. ಆತಂಕ; ತವಕ. [ಸಂ.3 
ಉತ್ತಾಯಳ (ನಾ). ಸಹಾಯಕ; ಬೆಂಬಲಿಗ (?) : ಆಗಳ್‌ ಧರ್ಮ 
ನಂದನಂ ಮುಕುಂದಂಗೆ ಬಟ್‌ಯನಟ್ಟ ಬರಿಸಿ ನಮ್ಮ ಸೇನಾನಾಯಕನು 
ತ್ತಾಯಕನಾಗಿ ಗಾಂಗೇಯರಿಂದಮಲಟ್‌ದನಿನ್ನಾರ್ಗೆ ವೀರಪಟ್ಟಮಂ। 
ಕಟ್ಟುವಂ ಪೇಲಕಿಮೆನೆ (ಪಂಪಭಾ. ೧೧-೪ವ); ಪಾಂಡವಬಲದ 
ನಾಯಕರುತ್ತಾಯಕರಾಗಿ ತಂತಮ್ಮ ಚತುರ್ವಲಂಗಳನೊಂದುಮಾಡಿ 
ಕೊಂಡು ಕಾಲಾಗ್ನಿಯಂ ಕಿಡಿ ಸುತ್ತುವಂತೆ ಕರ್ಣನಂ ಸುತ್ತಿ ಮುತ್ತಿ 
ಕೊಂಡು (ಪಂಪಭಾ. ೧೨-೧೧೮ ವ). "ಉತ್ಸಾಯಕ' ಪರಾ. [ಸಂ.]|40 
ಉತ್ತಾರ (ನಾ). ೧. ಪರಿಹಾರ: ಅಯ್ಯ ತನುವಿರ್ದಂತೆ ಮರಣಶೋಕ ; 
ಭಯಂಗಳು ಎಂತುತ್ತಾರವಹವೆಂದರೆ ಏನಯ್ಯ (ಆದವ. ೩೫); ಜೀವಿತದಿಂ | 
ಉತ್ಪ್ತಾರವಮಾಡಿ (ಸೌಇಎ. ೧೯೩೧, ಮ ೩೪೯-೨೨; 1254). | 
೨. ವಿನಿಮಯ; ಪ್ರತಿವಸ್ತು: ಯಾಪಣವಿಗೆ ಉತ್ತಾರವಾಗಿ ನೆಲವಂಗಲ | 
ಸ್ಥಳದ ದಾಬನಾಯಕನ ಹಳ್ಳಿ ಗ್ರಾಮದ ಹುಟ್ಟುವಳಿ (ಎಕ. 1x, ನೆಲಮಂ. 
೪೨೪ ; 1163). ೩. ಸಲುವಳಿ; ಸಂದಾಯ; ಹಿಂತಿರುಗಿಸಿದ್ದು : | 


25 


30 


| 
\ 


45 


ಉತ್ತಾರಣ 


ಓರಂತೆ ಯಣ್ಣ್ಞಾದಿ ಸತ್ಯರ್ಮ ಕೋಟಿಯ ಪಾರಂಗತವನೆ ಮಾಡಿ ಧಾರಾ 
ಮುಖದೆ ಕೊಟ್ಟರೆ ನಮ್ಮರಿಣ ವುತ್ತಾರವಾಗದು ಮಾನನಿಧಿಯೆ (ಮೋಹತ. 
ತುರಗಮಂ ಬಿಡಿಸಿಕೊಂಡೆಗಧರನ ಸಮ್ಮುಖಕೆ ತಂದು ನಿಲಿಸಿ 
ದನಿತ್ತ ಭಾಷೆಗುತ್ತಾರಮಾಗಿ (ಚೈ ಮಿಭಾ. ೭-೬೬) ; ಮಂಡಲೇಶ್ವರರೇ 
ಈ ಜನಾಹಿರಿಗಳೆಲ್ಲವೂ ಮೈಸೂರಿನದು ಇದನ್ನು ಸ್ವೀಕರಿಸಬೇಕು. ಚಕ್ರೇ 
ಶ್ವರರಿಗೆ ಸಲ್ಲಬೇಕಾದ ಹದಿನಾರು ಸಾವಿರ ವರಹಗಳಿಗೆ ಉತ್ತಾರ ಹಾಕಿ 
ಕೊಳ್ಳಬೇಕು (ಶ್ರೀರಾಯ. ೨೬೫). ೪. ಎತ್ತರವಾದ ಧ್ವನಿ; ಉಚ್ಚ 
ಸ್ವರ: ಪಾಜ್‌ಬಂದುದದೆ ನಾನಾಸಾರಸೋತ್ತಾರ ಸಂಮದ ಕೋಳಾಹಳಂ 
(ಕಾದಂಪೂ, ೧೯೬) ; ಪೊಣ್ಮುವ ಹಂಸಸಾರಸರಥಾಂಗೋತ್ತಾರ [ನಾಠಾಂ. 
ಉತ್ತಾನ] ಕೋಲಾಹಲಂ (ಪಂರಾಮಾ. ೧೧-೧೮೬). "ಉತ್ತಾರರಾಗ? 
ಪರಾ. ೫. ಸೋಡಿ; ರಿಯಾಯಿತಿ (ಕೈಸ್‌ಗೆ. ೫೬೪) : ತಾವು ದೊಡ್ಡ 
ಮನಸ್ಸು ಮಾಡಿ ಬಡ್ಡಿಯಲ್ಲಿ ಸ್ವಲ್ಪ ಉತ್ತಾರ ಹಾಕಿಕೊಡಿ (ರೂಢಿ). 
೬. ಉಂಬಳಿ; ದಾನ; ದತ್ತಿ: ಹರಿಹರ ಮಹಾರಾಯರು ಶೃಂಗೇರಿ 
ಶ್ರೀಮಠಕ್ಕೆ ಕೂದುವಳ್ಳಿ ಗ್ರಾಮವನ್ನು ಉತ್ತಾರವಾಗಿ ಬಿಟ್ಟುಕೊಟ್ಟದ್ದ 
ರಿಂದ (ಮೈಆರಿ. ೧೯೨೯, ೧೮-೨ ; 1402); ಯೀವರಿಗೆ ಉತ್ತಾರಕೊಟ್ಟ 
ಸ್ವಾಸ್ಥಿಗೆ ಶಾಸನವ ಬರಸಿ ಕೊಡಬೇಕೆಂದು (ಎಕ. ೪11, ಶಿವಮೊ. ೨೯-೧೨ ; 
1712); ಶೃಂಗಪುರಮಠಕ್ಕೋಸುಗಂ ತನ್ನ ಭಕ್ತಿಯಿಂ ಬೇರೆ ಮುನ್ನೂರ್ವ 
ರಹದ ಭೂಸ್ವಾಸ್ಥೆಯಂ ಶಿವಾರ್ಪಿತಮಾಗಿ ಉತ್ತಾರಮಂ ಮಾಡಿಸಿ (ಕೆಳನೃ. 
೧೨೨೯ ವ); ಆ ದೇವಸ್ಥಾನದ ವೆಚ್ಚದ ಬಗ್ಯೆ ಕಲು ಭೂಮಿ ಯೆಂನು 
ಉತ್ತಾರಬಿಟ್ಟು ಕೊಟ್ಟಿರು (ರಾಜೇಂದ್ರ. ೪); ವಿಜಯನಗರದ ರಾಯರು 
ಅಲ್ಲಿಯ ದೇವಸ್ಥಾನಗಳಿಗೆ ಉತ್ತಾರಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದರು 
(ದಕಚ. ೩೮). ೭. ಎಣಿಕೆ; ಲೆಕ್ಕ (?): ಹತ್ತುಮಾನಿಸರೊಳೊಂಭ 
ತ್ತೆಂದು ತನ್ನ ಮಣಿುತ್ತೆಣಿಕೆಗೊಂಬನಂತಲ್ಲಮಾರ್ಯ ಹತ್ತಪ್ಪ ತನ್ನ 
ಮಜಕಿದಿತ್ತು ಮಾಯಿಕನೆನಿಸುವುತ್ತಾರ[ಪಾಠಾಂ. ವುತ್ತರ]ದಂತೆ ಮನ 
ವಿಡಿದ ಮಜವೆ (ಮನೋವಿ. ೮-೭). [ಸಂ.] 
ಉತ್ತಾರಂಗೆಯ್ಸು, ಉತ್ತಾರಗೆಯ್ಸು (ಕ್ರಿ). ಉಂಬಳಿ ಬಿಡು: ಇಂತು 
ಡಂಬಳದ ಸಿದ್ಧೇಶ್ವರದೇವರ್ಗೆ ಭೂಸ್ವಾಸ್ಥೆ ಯನುತ್ತಾರಂಗೆಯ್ಸಿ ಸುಖದಿಂ 
ರಾಜ್ಯಮಾಳುತ್ತಿರಲ್‌' (ಕೆಳನೃ. ೧೧-೭೨). ಉತ್ಪ್ರಾರಗೆಯನ್ಸು : ಮೆರೆವ 
ಡಂಬಳದ ಸಿದ್ಧೇಶ್ವರಗಂ ಪಿಲಸದ್ರಥೋತ್ಸವಾದ್ಯುಪಚಾರೋತ್ಯರಗಳ್‌ 
ನಡೆವಂತಿರೆ ಸದ್ಮೆರಣಿಯನುತ್ತಾರಗೆಯ್ಸಿದಂ ತದ್ಯೂಪಂ (ಕೆಳನೃ.೧೧-೭೧). 
[ಉತ್ತಾರ + ಗೆಯ್‌ (ಆ ಕೆಯ) + -ಸು] 
ಉತ್ತಾರಕೆ (ಗು). ೧. ದಡವನ್ನು ಮುಟ್ಟಿಸುವ; ಸಾಗಿಸುವ. (ನಾ). 
೨. ರಕ್ಷಕ; ಕಷ್ಟದಿಂದ ಪಾರುಮಾಡುವವನು: ಕುಲಕೋಟಿ 
ಬಂಧುಗಳು ಮುಕ್ತರಪ್ಪರೆ ಭನಂಗಳ ಬೇರ ಕೀಳುವಡೆ ನಾಲ್ಕುವಿಧ 
ಮೋಕ್ಷಪದಡೊಳು ಪೋಗ ಬಯಸಿದಡೆ ಸಂಸಾರವಾರ್ಧಿ ಗಂತ್ತಾರಕಂವಪ್ಪಡೆ 
(ತಿರುಶ. ೭-೧೫). ೩, ಕಷ್ಟದಿಂದ ಬಿಡುಗಡೆ ಹೊಂದಿಸುವ 
ಉಪಾಯ, --ಸಾಧನ. [ಸಂ.] 
ಉತ್ತಾರಗೆಯ್ಬು "ಉತ್ತಾರಂಗೆಯ್ಸು' ನೋ. 
ಉತ್ತಾರಣ (ಗು). ೧. ದಾಟಿಸುವ; ತೀರಕ್ಕೆ ಒಯ್ಯುವ; ಪಾರು 
ಮಾಡುವ: ಚತುರ್ದಶ ವಿದ್ಯಗಳ್ಲಿವಂ ಕಾರಣನೆಂಬವೊಲ್‌' ನೆಗಳು 
ಕಟ್ಟ ಗಣಾಧಿಪಪಟ್ಟಮಂ ಭವೋತ್ಪಾ ಕ ಪಂಚವಕ್ಟ್ರನೆಸೆದಂ ಕನಕಾದ್ರಿ 
ಯೊಳು (ರಾಜಶೇ. ೩-೧೦೫). (ನಾ). ೨. ದಾಟುವುದು ; ದಂಡೆ 
ಮುಟ್ಟುವುದು; ಪಾರಾಗುವುದು: ಅವನ ಉತ್ತರಾಧಿಕಾರಿಯ 
ಅಯೋಗ್ಯತೆಯಿಂದ ಅದು ಕೂಡ ಸಾಧ್ಯವಾಗದೆ ಹೋಯಿತು; 
ಉತ್ತಾರಣವು ಮನುಸ್ಕ ಪ್ರಯತ್ನವನ್ನು ಮಾರಿತು (ಆರ್ಯಕೀ. ೧೦೮). 
೩. ದಡಕ್ಕೆ ಮುಟ್ಟಿಸುವುದು; ದಾಟಸುವುದು. (ಸಂ.) 


೩೨-೩೯) ; 


ಉತ್ತಾರಣೆ 
ಉತ್ತಾರಣೆ (ನಾ). - ಉತ್ತಾರಣ ೨: ಅರಿಂದಮನು ನಿದ್ರೆಯಿಲ್ಲದೆಯೇ| | 
ಭೂಮ್ಮಾ ಕಾಶಗಳನ್ನು ಚಿಂತಿಸಿ ನೋಡಿದನು. ಅವ ಬಗೆಯಿಂದಲೂ | 
ಆತನಿಗೆ ಉತ್ತಾರಣೆಯ ಮಾರ್ಗವೇ ಕಂಡು ಬರಲಿಲ್ಲ (ಬಿಶಾಪ. ೧೪೩); i 
ನಿಮ್ಮಿಬ್ಬರನ್ನೂ ಪ್ರಬಲವಾದ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ನಾನು ಹೇಗಾದರೂ 
ಮಾಡಿ ತಪ್ಪಿಸಿಕೊಳ್ಳುವೆನು. ನಿಮಗೆ ಮಟ್ಟಿಗೆ ಉತ್ತಾರಣೆಯೆಂಬುದೇ ಇಲ್ಲ 
(ಬಿನ್ನಬೇ. ೫೭). (ಸೆಂ. ಉತ್ತಾರಣ] 
ಉತ್ತಾರಪಗುದಿ (ನಾ). ಕೊಟ್ಟಿರುವ ಉಂಬಳಿಯಿಂದ ತೆಗೆದು 
ಕೊಳ್ಳುವ ಪೊಗದಿ ; ಕಪ್ಪ: ಆಕಾಲಚಕ್ರದೊಳ” ಕೊಳುತಿರ್ದುತ್ತಾರ 
[ಪಾಠಾಂ. ಅರಮನೆಗೆ ತೆಗೆದುಕೊಳ್ಳುವ ವುತ್ತಾರ] ಪಗುದಿಯಂ ಬಿಡಿಸಿ 
(ಕೆಳನೃ. ೧೨-೯ ವ). [ಉತ್ತಾರ + ಪಗುದಿ] 
ಉತ್ತಾರರಾಗ (ನಾ). ಉಚ್ಚವಾದ ಸ್ವರ ಸಮ್ಮೇಳನವುಳ್ಳ ರಾಗ: 
ದಿಗ್ರಾಜಿಗಳೊಳ್‌ ಧೀಂಕಿಟ್ಟುದೆಂಬಂತನಿಲಪಥಡೊಳಾವರ್ತಿಸುತ್ತಿರ್ದು 
ದೆಂಬಂತೊಗೆದತ್ತುತ್ತಾ[ರರಾಗಂ] [ಪಾಠಾಂ. ಉತ್ತಾನರಾಗಂ] ತ್ರಿಭುವನ 
ಭವನೋದೈೇದಿ ಶಂಖಪ್ರಣಾದಂ (ಕಾದಂಉ. ೪೨೪). [ಉತ್ತಾರ ರಾಗ] 
ಉತ್ತಾರಿತ (ಗು). ೧. ದಾಟದ. ೨. ವಿಕಾಸಹೊಂದಿದ; ಅರಳಿದ: 
ಎಂದು ಮುನ್ನ್ನಂ ಚಿತ್ರವಿಚಿತ್ರ ವಿದ್ಯಾ ಕೌಶಲಮನತಿಕುತೂಹಳೋತ್ತಾರಿತ 
ಲೋಚನನಾಗಿ ನೀಡುಂ ಭಾವಿಸಿ ನೋಡಿ (ಅದಿಪು. ೪-೪ ವ). [ಸಂ.] 
ಉತ್ತಾಲ, ಉತ್ತಾಳ (ಗು). ೧. ಎತ್ತರವಾದ; ಉನ್ನತವಾದ; 
ಪ್ರಬಲವಾದ ; ಶ್ರೇಷ್ಠವಾದ. ೨. ಗೆಲ್ಲಲು ಕಷ್ಟವಾದ ; ದುರ್ಜಯ 
ವಾದ: ಶೂಲಿಭಕ್ತ ಸಕೀಲಸುಕೃತೋತ್ತಾಲ (ಬಸಪು. ೩೮-೬೮). 
ಉತ್ತಾಳೆ: ೧. ಬಲ್ಲಾಳನುತ್ತಾಳ ದಕ್ಷಿಣಪೀಕದೊಳ್‌ ಮೂರ್ತಿಗೊಂಡು 
ಪೇರೋಲಗಂಗೊಟ್ಟು ಬಳಿಕೆಲ್ಲರಂ ಬೀಳ್ಕೊಳಿಸಿ(ಪದ್ಮರಾ.೪-೨೨). (ನಾ). 
೩. ಚುರುಕಾದ ನಡಿಗೆಯುಳ್ಳವನು; ವೇಗಶಾಲಿ: “ಉದ್ದಿತಜ 
ಲ್ಲಿಯುಂ ಉತ್ತಾಳಮೆಂಬುದು * (ಹಲಾಯು. ೧೩೩-೧೪). [ಸಂ.] 
ಉತ್ತಾಳ "ಉತ್ತಾಲ? ನೋ. 
ಉತ್ತಾಳಗಮನ (ನಾ). ಚುರುಕಾಗಿ ಮುಂದುವರಿಯುವುದು; 
ವೇಗದ ನಡಿಗೆ: ಅಜಕಿದನಿವರುತ್ತಾ ಳಗಮನದ ತೆಜನನಾ ಮುನಿ ವಿಷ್ಣು 
ವಿನ ಮೈಮಅಕೆಯ ಮಾಯಾನಾಟಕದ ಭೂಭಾರಭಂಜನೆಯ (ತೊರರಾ. 
[ಉತ್ತಾಳ (ಎ ಉತ್ತಾಲ) * ಗಮನ] 
ಉತ್ತಾಳತೆ (ನಾ). ಅತಿ ಎತ್ತರವಾಗಿರುವಿಕೆ; ದೀರ್ಥವಾಗಿರುವಿಕೆ : 
ಕಾಳಾಂಜನಮೆಂಬುದಿರುಂಗೋಳನ ಗಿರಿದುರ್ಗ್ಗವಂತದಭ್ರಂಕಸತಾಭೀಳ 
ತರಚೂಳವದಟುತ್ತಾಳತೆಯನೆ ನೋಡಿ ಧಾತ್ರಿ ನಿಡುಗಲ್ಲೆಂಗುಂ (ಎಕ. 
X11, ಪಾವುಗ. ೫೨-೪೩; 1292). [ಸೆಂ. ಉತ್ತಾಲತಾ) 
ಉತ್ತಾಆಲ್‌ (ನಾ). (ಆನೆಯ ಕುಂಭಸ್ಥಳದ ಮೇಲಿರುವ) ಚುಕ್ಕಿ, 
೨ ಬಿಂದು(?): ಒಡ್ಡಿ ಕಡೆದಂದದೊಳೊಂದಿದ ಕುಂಭಕೂಟದುತ್ತಾಜಸಲ 
ನೇಕಮುನ್ನತಿಯಿದಾನಜಕಿವಾನೆಯೊಳಿಲ್ಲಮೆಲ್ಲಿಯುಂ (ಚಂದ್ರಪು. ೯-೯೩). 
(7) 
ಉಶ್ತಿಗ (ನಾ). ಒಬ್ಬಾತನ ಹೆಸರು: ತುಣಿದಿಕ್ಕಿ ದನಾಸ್ತಘಟಿಯ 
ನಾಯಕಗಣ್ಣಂ ಕಟ್ಟಾನೆಮಲ್ಲನಂ ಕಡುಗಟ್ಟಿ ಗನುತ್ತಿ ಗನನೊಲಪನಂ ಚಟ್ಟ 
ಗನಂ (ಎಕ. ೫೩೪, ಅರಸೀ. ೨೩೭-೧೩ ; 971) ; ಎಆಕಿಗನುತ್ತಿಗನೇಜಂದ 
ಮತ್ತಹಸ್ತಿಗಾರೋಹಕನಾಗಿ (ಎಕ. 2೭11. ಶಿರಾ. ೨೩-೩; 9807). [1) 
ಉತ್ತೀರ್ಣ (ನಾ). ೧. ದಾಟದವನು ; ತೇರ್ಗಡೆ ಹೊಂದಿದವನು: 
ಕಡೆಯ ಪರೀಕ್ಷೆಯೊಳುತ್ತೀರ್ಣನಾದೆನು (ಇಂ ಚಾಪ. ೧೪-೫೮). 
೨. ಹಂಗಿನಿಂದ ಬಿಡುಗಡೆ ಹೊಂದಿದವನು. [ಸಂ.] 
ಉತ್ತು, "ಉಟು' ಪರಾ. 
ಉತ್ತು "ಉಟ್‌್‌'. ಪರಾ. 


51 


1 
1 
1 
ಕ 


10 


| 
20 
25 
30 

; 

| 


೪-೧೧-೨). 


| 
| 
| 


40 


45 


SE ಐಐಐಕಿಿ-ಾಾಖಾಾಖಾಾಾಖಾಖಾಾಾಾಾಾಾಾಾಖಖಾಖಿಿಿದಿ್ಲ್ಲ್ಲ್ಲಂ8ಿಐಐಐಿಹಾಹಾಖ್‌ಾಸ ಸ 
ಖಾ 
ಲಾ 


೮೯೬ 


ಉತ್ತುತ್ತೆ 
ಉತ್ತುಂಗೆ (ಗು). ೧. ಉನ್ಯತವಾದ; ಎತ್ತರವಾದ: ಕೃತಕಗಿರಿ 
ಶಿಖರಂಗಳಂ ಗಿರಿದುರ್ಗೋತ್ತುಂಗಶಿಖರಂಗಳೆಂದು ಪಾಯಿಸಿಯುಂ 
(ಆದಿಪು. ೮-೪೧ ಎ). ೨. ಶ್ರೇಷ್ಠವಾದ; ಉತ್ತಮವಾದ: ತರುಣೋ 
ತ್ತುಂಗಶಶಾಂಕಖಂಡಮೆ ಸುಧಾಬೀಜಂ (ಗದಾಯು. ೧-೨); ಉತ್ತುಂಗ 
ಮಾಣಿಕದ ಬಿತ್ತು ಮಂಟಪದೊಳಗೆ ನಿತ್ಮ ನಿರ್ಮಲದ ನಿಜಗಂಡ ಶಿವಯೋಗಿ 
ಗೆತ್ತಣದು ಸಾವು (ಸರ್ವಜ್ಞ. ೫೫೩) ; ಮಂಗಳಗುಣಗಣನಿಧಿಗೆ ನಿರ್ಮಲ 
ಗುತ್ತುಂಗಮಹಿಮಗೆ ಮಾಧವಗೆ , .. ಎಜಅಗುವೆನು (ಹದಿಬ. ೨-೧). 
೩. ಅತಿಉದ್ದವಾದ: “ಉತ್ತುಂಗಮುಚ್ಛೃಂಖಳಮನರ್ಗಳಮ 
ದಾಯಂತ್ರಿತಂ ಮಾಜಿದುದ್ದ ಮಕ್ಕುಂ? (ಮಂಗರಾ. ೧೩೨-೨೩). [ಸಂ.] 
ಉತ್ತುಂಗಕುಚೆ (ನಾ). ಉಬ್ಬಿದ ಮೊಲೆಗಳನ್ನುಳ್ಳವಳು : ಸಂಗೀತ 
ಕದಿಂ ಕಾವ್ಯರೆಸಂಗಳಿನತಿಚತುರ ವಿಬುಧಗೋಹ್ಕ್ಮಿಗಳಿಂದುತ್ತುಂಗಕುಚೆ 
ತಡೆದುದೀ ನಿಜಸಂಗತಿಯಿಂ ಫೊಟ್ಟು ಫೋದುದರೆಗಳಿಗೆಯವೊಲ್‌(ಮಲ್ಲಿಫ. 
೪-೯೬). (ಸಂ. ಉತ್ತುಂಗಕುಚಾ (ಉತ್ತುಂಗ ೬ ಕುಡ * -)] 
ಉತ್ತುಂಗಚೂಡ (ನಾ). ಎತ್ತರವಾದ ಶಿಖರವುಳ್ಳದ್ದು: ರಂಜಿಸಿರ್ಕುಂ 
ಕರುಮಾಡಂ ಕಾಂತಿನೀಡಂ ಮಣಿಮಯಕಳಶಾಪೀಡಮುತ್ತುಂಗ ಚೂಡಂ 
(ಪುಸ್ಪಪು. ೯-೨೯). (ಸೆಂ. (ಉತ್ತುಂಗ * ಚೂಡಾ + -)) 
ಉತ್ತುಂಗಭಂಗೆ (ನಾ). ೧. ಉನ್ನತವಾದ ಅಲೆ; ಡೊಡ್ಡ ಅಲೆ: 
೨. ಉನ್ನತದ ಸೋಲು; ಅತಿಶಯವಾದ ಅಪಮಾನ, ಹಾನಿ. 
೧, ೨: ಉತ್ತುಂಗಭಂಗಂ ಕಡಲೊಳ್‌ ವಿಶ್ವಾಸಘಾತಂ ವನದ್ರುಮನೀಡ 
ದೊಳ್‌ .,. ಪಂಕ್ಷಿಭೇದಂ ಲಿಪಿಗಳೊಳಕ್ಕುಮಲ್ಲದೆ ಜನಪದದ ಜನಂಗೆ 
ಳೊಳಿಲ್ಲ (ಜಗವಿ. ೨-೧ ವ). [ಉತ್ತುಂಗ + ಭಂಗ] 
ಉತ್ತುಂಗಭುಜ (ನಾ). ಎತ್ತರವಾದ ಹೆಗಲುಳ್ಳವನು: ಅಂಗದಮಂ 
ವಿರಚನೆಯಾದುಂಗುರಮಂ ತಾಳ್ಗುವಂದದಿಂ ತಾಳ್ವಿದನುತ್ತುಂಗಭುಜಂ 
ದಕ್ಷಿಣಭುಜದಿಂ ಗೆಲ್ಲು ವಿರೋಧಿ ಮಂಡಲಾಧೀಶ್ವರರಂ (ಶಾಂತಿಪು. 
ಒ-೫೧). [ಉತ್ತುಂಗ + ಭುಜ] 
ಉತ್ತುತ್ತ "ಉತ್ತುತ್ತೆ? ನೋ. 
ಉತ್ತುತೆ "ಉತ್ತುತ್ತೆ' ನೋ. 
ಉತ್ತುತ್ತೆ, ಉತ್ತತ್ತಿ, ಉತ್ತುತೆ, ಉತ್ತುತ್ತ (ನಾ). ಖರ್ಜೂರ; 
ಖರ್ಜೂರದ ಮರ: “ಖರ್ಜೂರನೆನಲುತ್ತುತ್ತೆಯಕ್ಕು” (ಮ ೦ಗರಾ. 
೪೩-೪೩) ; ಮಧುರದಾಡಿಮ ಆಮ್ಲ ದಾಡಿಮ ಜಟಾಖರ್ಜೂರ ಉತ್ತಕ್ತೆ 
ಬೇಲ ಕಿತ್ತಳೆ... ಫಲಂಗಳುಳ್ಳ ತರುನಿಕರಂಗಳುಂ (ವಿವೇಕ. ೨೧೧) ; 
ಸಲ್ಲಕಿ ಬನ್ನಿ ಹೊನ್ನೆಯುತ್ತುತ್ತೆ ಶಿರೀಸವಿಂಗುಳವರಿಷ್ಟವಗೋತ್ಟಲ ಸಿಗ್ಗು 
ಗುಗ್ಗುಳಂ (ನಳಚಂ. ೭೧); ಕಾಚು ಖೊಬರಿವುತು[ತ್ತು3ತ್ತೆ ಬೆಲ್ಲ ಕಬ್ಬಿನ 
ವಿದಳ ಬೂಸ ಮುಂತಾದ ಜಿನಸನು (ಮೈಆರಿ. ೧೯೪೩, ೪೩-೫೩ ; 1708). 
ಉತ್ತತ್ತಿ: ಉತ್ತಶ್ತಿಯ ಮೇಲೆ ಕಡಿದರೆ ಸಖ ತಟ್ಟುತ್ತಿರ್ಪುದಲ್ಲದೆ, 
ಒಳಗೆ ಕಡಿದರೆ ಮಹಾಕಠಿಣವಾಗಿ ತೋರುವ ಹಾಗೆ (ವಚಸಾ, 11, 
೨೫೦-೧೩ ಅರ್ಥ) ; ಸುಂಟ ಹೇರು ಮೆಣಸಿನ್ಹೇರು ಎ. ಸಗಟಿ ತುಂಬ್ಕಾ 
ನೆರಡು ಸೋಡ ಉತ್ತತ್ತಿ ಹೇರ (ಲೋಕಗೀ. ೧೬೮-೮); ಉತ್ತತ್ತಿ, ತೆಂಗಿನ 
ಕಾಯ್ಕಿ ಮಂಗಳಾಕ್ಷತೆಗಳಿಂದ ಉಡಿ ತುಂಬಿದಳು (ಮುತ್ತೈದೆ. ೨೬೭); 
ಉತ್ತತ್ತಿಗಳ ಚೀಲಗಳು ಎಲ್ಲ ಆಂಗಡಿಗಳಲ್ಲಿ ಬಾಯಿತೆರೆದು ನಿಂತುಬಿಟ್ಟವು 
(ಹಬ್ಬಬ. ೭೨). ಉತ್ತುತೆ: ಉತ್ತು ತೆ ಖರ್ಜೂರಯಿಂಗು ಜೀರಿಗೆ 
ಮೆಂಥ್ಯ ನೀರುಳಿ ಬೆಳುಳ್ಳಿ ಅರಿಸಿನ ಶುಂಟಿ ಮುಂತಾದ (ಮೈಆರಿ. ೧೯೩೬, 
೨೬-೩೭; 1708). ಉತ್ತುತ್ತ: ಉತ್ತುತ್ತ ನಾಲ್ಕು ತೂಕ, ಕಪ್ಪಲಿ 
ನಾಲ್ಕು ತೂಕ . . . ಮೊಲೆಯ ಹಾಲಲ್ಲಿ ತೇದು ಹಚ್ಚಲು ಪಟಲಗಣ್ಣು 
ಮಾಣ್ಣುಂ (ವಿವೈವಿ. ೭೯). 
(1. ! ಶುಳು. ಉಕ್ತುತ್ತಿ. / ಮರಾ, ಉತೋತಿ, ಉತೋತೀ) 


ಉತ್ತೇಜಕ 


ಉತ್ತೇಜಕೆ(ಗು). ೧. ಉದ್ರೇಕಗೊಳಿಸುವ. ೨. ಹುರಿದುಂಬಿಸುವ; 
ಪ್ರೋತ್ಸಾಹಿಸುವ. [ಸಂ.] 

ಉತ್ತೇಜನ (ನಾ). ೧. ಹುರಿದುಂಬಿಸುವುದು; ಪ್ರೋತ್ಸಾಹಿಸು 
ವುದು; ಪ್ರೋತ್ಸಾಹ: ಸಾಮಾಜಿಕ ಮತ್ತು ನೈತಿಕ ಸಮಸ್ಯೆಗಳನ್ನೂ 
ಅಷ್ಟೇ ಧೈರ್ಯದಿಂದ ವಿಮರ್ಶಿಸಲು ಅವರಿಗೆ ಉತ್ತೇಜನ ತುಂಬಬೇಕು 
(ಶಿಕ್ಷಣ. ೧೯). ೨. ಉದ್ರೇಕಗೊಳಿಸುವಿಕೆ. [ಸಂ.) 

ಉತ್ತ್ರೇಜನಗೊಳ್ಳು (ಕ್ರಿ). ಪ್ರೋತ್ಸಾಹವನ್ನು ಹೊಂದು: ಜನರನ್ನು 
ಮತಾಂತರಗೊಳಿಸಿ ತಮ್ಮ ಮತಕ್ಕೆ ಸೇರಿಸಿಕೊಳ್ಳುವ ಉದ್ದೇಶದಿಂದ 
ಉತ್ತೇಜನಗೊಂಡೇ ಮುಂದಿನ ಉಪದೇಶಕರು ದಕ್ಷಿಣಭಾರತದ ಕಡೆ 
ವಲಸೆ ಹೊರಟು ಬಂದರು (ದಭಾಇ. ೪೪). 

[ಉತ್ತೇಜನ + ಕೊಳ್ಳು (< ಕೊಳ್ಳ್‌)) 
ಉತ್ತೇಜಿತ (ಗು). ೧. ಹುರುಪುಗೊಂಡ; ಹುರಿದುಂಬಿದ: 
ಪ್ರಕೃತಿಯ ಆ ಸೌಂದರ್ಯದಿಂದ ಉತ್ತೇಜಿತನಾಗಿ ಅವನು ಮೆಲ್ಲನೆ 

kA ನೊದಲುಮಾಡಿದನು (ಕಳಹು. ೩). (ನಾ). ೨. ಕುದುರೆಯ 
ನಡಿಗೆಯಲ್ಲಿ ಒಂದು ವಿಧ. "ಪಂಚಧಾರೆ ಷರಾ. [ಸಂ.] 

ಉತ್ತೇಜಿಸು (ಕ್ರಿ). ಹುರಿದುಂಬಿಸು; ಫೊೇತ್ಸಾಹಿಸು: ಮನು 
ಅನರುಗಳನ್ನೂ ತಮ್ಮ ಮನಬಿಚ್ಚಿ ಮಾತನಾಡುವಂತೆ ಉತ್ತೇಜಿಸಿದಳು 


(ಯೂರಾಣಿ. ೬೦); ಅದೇ ಮೇರೆಗೆ “ಶಹಬ್ಬಾಸ್‌ ಮಗೂ” ಎಂಬ ಹೃದ. 


ಯಸ್ಕ ಪರಮಾತ್ಮನ ಶಬ್ದ ನಮ್ಮನ್ನು ಉತ್ತೇಜಿಸುತ್ತದೆ (ಶಾಂಪಜೀ. ೪೦). 
[ಉತ್ತೇಜನ + -ಇಸ್ಕು] 

ಉತ್ತೇರಿತೆ (ನಾ). ಕುದುರೆಯ ನಡಿಗೆಯಲ್ಲಿ ಒಂದು ವಿಧ. "ಪಂಚ 
ಧಾರೆ? ಪರಾ. [ಸಂ.) 

ಉತ್ತೋಯ (ನಾ). ಮೇಲಕ್ಕೆ ಚಿಮ್ಮುವ ನೀರು : ಕವನತ್ಸೊ ತಃ 
ಪಥೋತ್ತೋಯಮನಿಭಪತಿನಾಗಾಂಗನಾಂಗಂಗಳೊಳ್‌ ಹೂಸುವವೋಲ್‌ 
(ಶಾಂತಿಪು. ೮-೩೧). [ಸಂ.] 

ಉತ್ತೋರಣ (ಗು). ಉನ್ನತವಾದ ತೋರಣದಿಂದ ಕೂಡಿದ: 
ಅದೇಂ ಸೊಗಯಿಸಿರ್ದುಡೊ ತತ್ಪುರಮುತ್ತತಾಕಮುತ್ತೋರಣ 
ಮುದ್ವಿಳಾಸ ರಸಮುತ್ಪಟಿಹಸ್ವನಮುತ್ಸವಾನಕಂ (ಆದಿಪು. ೮-೫೦). 

(ಸಂ.) 

ಉತ್ಕೃ (ಗು). ಮೇಲಕ್ಕೆ ಎದ್ದ: ಗುಹಾನೀಕ ಸುಪ್ತೊಕಿತೃಸಿಂಹಪ್ರಕರ 
PL ತಳ್ತುಪಗತ ವನಡೇವೀಚಯಸ್ವಾಂತ್ಗೆಸಂತ್ರಾಸಕರಂ 
ಪೊಸ್ಕಿತ್ತು ಭಿ » ಕೈರಾತಘೋಷಂ (ಕಾದಂಪೂ. ೧೫೨). [ಸೆಂ.] 

ಉತ ನ (ನಾ). ೧. ಮೇಲಕ್ಕೆ ಏಳುವುದು; ಎದ್ದು ನಿಲ್ಲುವುದು. 
೨. ಉನಯ; ಹುಟ್ಟಿ ಮೇಲಕ್ಕೆ ಬರುವುದು. ೩. ಶ್ರದ್ಧೆ 
ಯಿಂದ ಕೂಡಿದ ಪ್ರ ಯತ್ನ; ; ಮನುಷ್ಯ ಪ್ರಯತ್ನ. ೪. ಪೌರುಷ 
ಶೌರ್ಯ. ೫. ಸೈನ್ಯ. ಯುದ್ಧ ; ಕಾಳಗ. ೭. ಅಂಗಳ. 
೮, ಸಂತೋಷ. ೯. ಪುಸ್ತಕ. ೧೦. ಮಲವಿಸರ್ಜನೆ. ೧೧. ತಂತ್ರ. 
೧೨. ಪುನರುಜ್ಜೀವನ ; ಮತ್ತೆ ಬದುಕುವುದು. ' [ಸಂ.] 

ಉತ್ಕಾನದ್ವಾದಶಿ (ನಾ). ಕಾರ್ತಿಕಮಾಸದ ಶುಕ್ಲ ಪಕ್ಷದ ಹನ್ನೆರ 
ಡನೆಯ ದಿನ; ಆದಿನ ಆಚರಿಸುವ ಹಬ್ಬ. 

[ಉತ್ಪಾನ* ದ್ವಾದಶಿ] 

ಉತ್ಕಾಸಕ (ನಾ). ಮೇಲೆ ಎತ್ತುವವನು; ರಕ್ಷಕ: ನಾನಾನು ಚಿಕ್ಕ 

ಹುಡುಗನು, ಮನೆಯಲ್ಲಿ ಉತ್ಕಾಪಕರಾರೂ ಇದ್ದಿಲ್ಲ (ಚರಿಸಂ. ೭೮). 
(ಸಂ.] 

ಉತ್ಕಾಪನ (ನಾ). ಮೇಲೆ ಎತ್ತುವುದು, ಎಬ್ಬಿಸುವುದು ; ನಿಲ್ಲು 

ವಂತೆ ಮಾಡುವುದು. [ಸಂ.] 


೮೯೭ ಉತ್ಪನ್ನದಾರ 

'ಉತ್ಥಾ ಪನೆ (ನಾ). ೬ ಉತ್ಸಾ ಪನ: ವಿಕ್ರಮರಾಜನು ಉತ್ಕಾ ಪನೆ 
ಮಾಡಿದ ಭೀತಿಭೂತಕ್ಕೆ ಬರೀ ಸಗ ಚ ರಸನು ಸಹದಹರಗೆ ವಿಷ 
ಕೊಡುತ್ತಾನೆ PB ೧೦೬). [ಸಂ. ಉಸ ಪನ) 

ಉತ್ಕಾಪಿತ (ಗು). ಮೇಲಕ್ಕೆ ಎಬ್ಬಿಸಿದ; ಎಬ್ಬಿಸಿ ನಿಲ್ಲಿಸಿದ. [ಸಂ.7 

5 ಉತ್ಥಿತ (ಗು). ೧. ಮೇಲಕ್ಕೆ ಎದ್ದೆ: ಸದ್ದಾ ತ ಸಮಾರಣೋತ್ಠಿತ 

ವಿಶಾಲ ವಿಳೋಳ ತರಂಗರೇಖೆ ಪದ್ಮಾ SN ಮಾನಸ 
| ಹಂಸಿಯನುಯ್ವ ಮಾರ್ಗದಿಂ (ತ. ೩-೫೭); ಗಂಗಾಜಲೋತ್ಸಿತ 
ಸೀಕರಾಲಿಗಳೇ ವೃಷಿ ಯಾಗೆ (ಪದ್ಮರಾ. ೧-೧). ಪ. ಉಂಟಾದ; 
ಉತ್ಸನ್ನವಾದ : ಯಾಗಪದುತ್ತಿ ತೆ ಮಂಗಳಮೃದಂಗ ... ರವದೊಡನೆ 

ರ ಪು. ೩೨೯೪ ವ). ೩. ಏಳಿಗೆಯನ್ನು ಹೊಂದಿದ; ಹೆಚ್ಚಿ ದ. 

೪. ಉದ್ಯೋಗಶೀಲನಾದ ; ಕಾರ್ಯತತ್ಸ ರನಾದ. [ಸೆಂ. ಆ 

| ಉತ್ಪ ಟಿ (ನಾ). ೧. ಬೇರುಸಹಿತ ಕಿತ್ತು ಮೇಲೆಮಾಡುವಿಕೆ. 

| ೨. ಮರಗಳ ಪೊಟರಿಗಳಿಂದಲೂ ಬಿರುಕುಗಳಿಂದಲೂ ಒಸರುವ 

ರಸೆ; ಗೋಂದು; ಅಂಟು; ಮೇಣ. [Ao.] 

18, ಉತ್ಪತಾಕ (ನಾ). ಮೇಲೆ ಏರಿಸಿದ ಬಾವುಟ: ತತ್ತುರಮುತ್ತತಾಕ 

ಮುತ್ತೊ €ರಣಮುದ್ವಿಳಾಸರಸಮುತ್ಪ ಟಿಹಸ್ತನಮುತ್ಸವಾನಕಂ (ಅದಿ ಪು. 
` (ಸಂ. 

ಉತ್ಪತಿ (ನಾ). - ಉತ್ಪತ್ತಿ ೧: ಉತ್ಪತಿಗೆ ಬೊಮ್ಮ ಗಡ ಸ್ಥಿತಿಗೆ ತಾ 

ವಿಷ್ಠುಗಡ ಹತವಗೈವುದಕೆ ರುದ್ರ ಗಡ (ಸರ್ವಜ್ಞ. ೨೦೯). 
[ಆ ಸಂ. ಉತ್ಪಶ್ಕಿ) 
ಉತ್ಕ ತಿಷ್ಣು (ನಾ). ಮೇಲಕ್ಕೆ ಹಾರಲು ಬಯಸುವವನು. [ಸೆಂ.] 
ಉತ್ಪತ್ತಿ (ಸಾ). ೧. ಹುಟ್ಟುವಿಕೆ; ಜನ್ಮ; ಜನನ : ಅರಯಲವರುತ್ಪ 
ತಿಗೆ ಕಾರಣಮೆನಿಸಿರ್ದ ಜತನ ದಶರಥನಂ ಮಾರಣಮಂ ಪರ 
ಸುವೆಂ (ಪಂರಾಮಾ. ೩-೨೪): ೨. ಮೂಲ. "ಉತ್ತತಿ ತ್ರಿಸ್ಕಾ ನ ಪರಾ. 
೩. ಲಾಭ; ಹುಟ್ಟುವಳಿ; ಬೆಳೆ. ಸಂ. 
ಉತ್ಪತ್ತಿಸಾಧನ (ನಾ). ತಯಾರಿಸುವ ಸಲಕರಣೆ. 
[ಉತ್ಪತ್ತಿ * ಸಾಧನ] 
ಉತ್ಪತ್ತಿಸ್ಗಾ ನಾ: ಹುಟ್ಟ ಬರುವ ಸ್ಥ ಳೆ ; ಜನ್ಮಭೂಮಿ : ಬಲದೇವ 
EY "ಸೌಭಾಗ್ಯ ಕೈ ಜ ನ್ಮಭೂಮಿಯುಂ ಸೌಶೀಲ್ಯ ಕ್ಯುತ್ತಪ್ತಿ 
ಸ್ಕಾನಮುಮಾಗಿ (34 ಸ್ರತ ವ). [ಉತ್ಪಸ, * ಸ್ಥಾನ] 
ಉತ್ಪಥ (ನಾ). ೧. ತಪ್ಪುದಾರಿ; ಮಾರ್ಗವಲ್ಲದ್ದು ; ಅಮಾರ್ಗ. 
೨. ಆಕಾಶ (8). (ಸಂ. 
ಉತ್ಪನ್ನ (ಗು). ೧. ಹುಟ್ಟಿದ; ಉಂಟಾದ: ಜಿನಪದಾಂಭೋಜ 
ವರಪ್ರಸಾದೋತ್ಸನ್ನ ಪ್ರಸನ್ನ ಗಂಭೀರ ವಚನ ರಚನ ಚತುರ ಕವಿತಾ 
ಗುಣಾರ್ಣವ ವಿರಚಿತಮಪ್ಪ (ಪಂಪಭಾ. ೧-೧೪೯ ವ). (ನಾ). ೨. ಗಳಿಕೆ; 
ಸಂಪಾದನೆ; ಆದಾಯ: ವರ ಚಿಕ್ಕವ, ರೂಪವಂತನು, ಉತ್ಪನ್ನ ವಿದೆ, 
ಮನೆತನ ಒಳ್ಳೆಯದು (ಜಯಂತ.-೧೭೮); ಅತ್ತ ಕೊತವಾಲನ ಉತ್ಪ ನ್ನವು 
ನಿಂತಿತು [ ಕೊತಕಾ. ೪೫). 
ಉತ್ಪನ್ನಮಾಡು - ಉತ್ಪತ್ತಿಮಾಡು. [ಸಂ.7 

40, ಉತ್ಪನ್ನ ತೆ (ನಾ). -ಉತ್ಪತ್ರಿ ೨: ತನ್ನುವಂ ಜಗವಂ ನೆನಪಿನುತ್ಪನ್ನತೆಯ 
ನಾಲೋಕನಂಗಳನುನ್ನತಾಂತರ್ಬಾಹಿರಾಚರಣ೦ಗಳ€ಂ ಮಜಕಿದು 
(ಬಸಪು. ೩೫-೭). [ಸೆಂ. ಉತ್ಪನ್ನತಾ) 

' ಉತ್ಸನ್ನದಾರ (ನಾ). ಆದಾಯವಿರುವವನು; ಹಣವಂತ: 
ಉತ್ಪನ್ನ ದಾರರಾದ ಶ್ರೀಮಂತರು ಇದನ್ನು ಬಂಗಾರೆ ಬೆಳ್ಳಿ ತಗಡುಗಳಿಗೆ 
ಅಂಟಿಸಿ ದೇವರಮನೆ ಮಲ್ಲಿ ಇಡಬಹುದು (ನಿರಾಭ. ಹ 

[ಉತ್ಪನ್ನ + -ದಾರ್ಕ] 


೮-೫೦). 


20 


25 


43 


ಉತ್ಪಲ 


ಉತ್ಪಲ, ಉತ್ಪಳ (ನಾ). ೧. ನೈದಿಲೆ; ಕನ್ನೈದಿಲೆ; ಕರಿಯ ಕಮಲ; 
ಇಂದೀವರ: “ಉತ್ಪಲಂ ಇಂದೀವರಾಖ್ಯಮೆನೆ ನೈದಿಲೆಗೆ ನಾಮಮಕ್ಕುಂ” 
(ಮಂಗರಾ. ೧೨೪-೧೬) ; ಉತ್ಪಲವನಂಬೊಲಿರ್ದುದು ಗಗನಂ (ಜಗವಿ. 
೪-೫೯). ೨. ಆವಲು; ನೀರುಹೊ. ೩. [ಛಂದ] ಅಕ್ಷರ ಛಂದಸ್ಸಿನಲ್ಲಿ 
ಪ್ರಸಿದ್ಧವಾದ ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಇಪ್ಪತ್ತನೆಯ ಕೃತಿ 
ಟೆ ಛಂದಸ್ಸಿ ನಿ ಒಂದು ವೃತ್ತ; ಉತ್ಸ ವಟಿ NR 
ದಾದಿಯೊಳುತ್ಚಲಂ (ಛಂದೋಂಬು. ಕಿ. | Ko ೪. ನಖಕ್ಷತಗಳಲ್ಲಿ 
ಒಂದು ವಿಧ: ಪಂಚನಖಯೋಗ ದ್ವಂದ್ವಯೋಗ ಅರ್ಧಚಂದ ದ್ರಕ 
ಮಂಡಲ ಮಯೂರಪ್ಲುತ ಶಶಪ್ಪುತ ಉತ್ತೆಲವೆಂಬ ನಧನ 
ವಿಹಿತರಿಂ (ವಿವೇಕ. ೨೩೦). ಉತ್ಪಳ: ೧. “ಇಂದೀವರಂ, ಉತ್ಪಳಂ-- 
ಈ ೨ ನೆಯ್ದಿಲ್‌” (ಹಲಾಯು. ೧೧೨-೫೯) ; ಕಂದೆಜ್‌ದು ನೋಡಳು 
ತ್ಪಳದ ಸಿರಿಯಳಿವುದೆಂದೆನ್ನ ಮಗಳೆಂದೊಬ್ಬ ಸತಿ ನುಡಿದಳು (ಹಚಕಾ. 
೪-೧೯).೫. ವಿರಳಮಾಗಿರಲೈದುಗುರನೊತ್ತಿ ಮೊಲೆಯ ನಾಣಿರವೆತ್ತೈಡೆಯ 
ಬೆನ್ನ ಲೆಳೆಯಲದುವೆ ತರದಿನೆಸಳಾಗಿ ಗೋಚರಿಸುವದರಿಂದಾಯಿತು ತರಳೆ 
ಯುತ್ತ ಳಮೆಂದು ಸುರತದೊಳಗೆ (ಜನವ. ೫-೪೨). [ಸೆಂ.] 
ಉತ್ಪ ಲಪ್ರಿ ಯ (ನಾ). ನೈದಿಲೆಗೆ ಹಿ ಪ್ರಿಯನಾದವನು; ಚಂದ್ರ: 
ಜಲಜ ಯ ರವಿಜ ಕುಜೋತ್ಪ ಲಪ್ರಿಯರ್‌' ನಿಧನ ಧನ ರಿಪು ವೃಯಗೃಹ 
ದೊಳ್‌ ನೆಲಸಿರೆ ಜಿೊಕಿಕೊಂಡೆಡೆಯೊಳ್‌ ಬಲನದ ಹಡಧಿಕರೋಸದಿಂ 
ಕಣ್ಣಿಡುಗುಂ (ಜೂತತಿ. pr [ಉತ್ತ ಲ + ಪ್ರಿಯ] 
ಉತ್ಪಲಮಾಲೆ (ನಾ). ಉತ್ಸ ಲ೩: ಸಾಯೋ ಯಿಂದಿದು 
RE 2 ಭೂತಳದೊಳ್‌ ನೆಗಟಕ್ತೆ ವಡೆದುತ್ತ ಲ, 
ಮಾಲೆ ವಿರೋಲ ಛೋಚನೇ (ಛಂಧೋಂಬು. ೨-೧೨೭); ಉತ್ಪ ಅಮಾಲೆ 
ಯಪ್ಪುದು ಭರೆಂನಭಭಂ ರಲಗಂ ನೆಗಟ್ತಿರಲ್‌ (ಕೈಪಿಡಿ. ಟಿ: 
[ಉತ್ಪಲ + ಮಾಲೆ) 
ಉತ್ಪಲಶಾರಿಬೆ (ನಾ). ಸೊಗದೆ ಬೇರಿನ ಬಳ್ಳಿ 
[ಸಂ. ಉತ್ಪಲಶಾರಿಬಾ] 
ಉತ್ಪಲಾಪ್ತ (ನಾ). - ಉತ್ಸಲಪ್ರಿಯ (ಕ). [ಉತ್ಪಲ + ಅಪ್ತ) 
ಉತ್ಪಲಿನಿ (ನಾ). ೧. ಉತ್ಪ್ಸಲಗಳಿಂದ ಕೂಡಿದುದು; ಸರೋವರ: 
ಇನನಸ್ತ್ರಂಗತನಾಗೆಯುತ್ತಲಿನಿ ಪೇಟ್ಲುಂ ಲಕ್ಷ್ಮಿಯುಂಟಿೆಂಬುದರ್ಕೆನಗಂ 
ತಪ್ಪದು ರಾಜಬಾಧೆ (ಚಂದ್ರಪು. ೮-೧೫). ೨. ನೈದಿಲೆಯ ಬಳ್ಳಿ. 
[ಸಂ. ಉತ್ಪಲಿನೀ) 
ಉತ್ಪನನ (ನಾ). ಪವಿತ್ರಗೊಳಿಸುವುದು] ಶುದ್ಧಿ ಗೊಳಿಸುವುದು. 
(ಸಂ.] 


;. ಸುಗಂಧಪಾಲ. 


ಉತ್ಸಳ "ಉತ್ಸಲ' ನೋ. 

ಉತ್ಪಾಟಿ (ನಾ). ನಿರ್ಮೂಲಮಾಡುವವನು : ಜಿತಾಕ್ಷ ಗರಭಕ್ಷ ಕಾಲ 
ಸಿತಿರುಹೋತ್ಪಾಟಿ (ಪಾಕಾಂ. ಹೋಪ್ತ] ತಕ್ಲಾಕ್ಷಯ (ಉದ್ಭದೇ. ೩-೫೧). 

[ಸೆಂ.] 

ಉತ್ಪಾಟನ (ನಾ). ಕೀಳುವುದು; ನಾಶಗೊಳಿಸುವುದು : ಸಕಳ ರಾಜ್ಯ 
ಕಂಟಕೋತ್ಪಾಟನ ಪ್ರಚಂಡ ದೋರ್ದಂಡನುಂ (ಕ ಇ ಆ. ೫-೨-೧೪೪ ; 
1058); ಐರಾವತದಂತಿದಂತೋತ್ಪಾಟನ ಪಟುಬಾಹುಪರಿಘರುಮಪ್ಪನೇಕ 
ವೀರವಾನವಸೇನಾಗ್ರಣಿಗಳಿಂ ವೀರರಸಮುಂ . . . ನೆಗಲುತ್ತುಮಿರೆಯಿರೆ 
(ಜಗನಿ. ೨-೩೯ ವ). [ಸಂ.] 

ಉತ್ಪಾಟತ (ಗು). ಕಿತ್ತುಹಾಕಿದ: ಆಗಳ" ತದುತ್ಪಾಟತ ವಿನೀಳ ಕುಟಿಲ 
ಕುಂತಳಂಗಳನಮರತರುಕುಸುಮದಾಮೋದ್ದಾಮ ರಡೋರಂಜಿತಂಗಳ 
ನನರ್ಥ್ಯರತ್ನಮಯ ಪಟಳಿಕೆಯೊಳಾಂತು ಕೊಂಡು ಪೋಗಿ (ಆದಿಪು. 
೯-೬೯ ವ). [ಸಂ.) 


ಲೇ 


5 


13 


35 


೩0 


"ಉತ್ಪಾದಕ (ಗು). 


| ಉತ್ಪಾದನೆ (ನಾ). ಸ್ಥ 


ಉತ್ಪಾದನ 


ಉತ್ಪಾಟನಿ (ನಾ). ಒಂದು ವಿದ್ಯೆ: ಮತ್ತೊಂದು ದಿವಸಂ ಪ್ರ 
ಕಾಮರೂೊಪಿಣಿ.. . ಉತ್ಪಾಟನಿ... ಎಂಬಿವು ಮೊದಲಾ ಗಿ. ಕುಲವಿದೈೆ 
ಜಾತಿವಿದ್ಯೆಗಳೊಳ* (ಚಾವುಂಉ. ೨೧೦). (ಸೆಂ. ಉತ್ಪಾಟನೀ] 

ಉತ್ಪಾತ (ನಾ). ೧. ಮೇಲಕ್ಕೆ ಹಾರುವುದು; ಮೇಲಕ್ಕೆ ನೆಗೆಯು 
ವುದು. ೨. (ಭೂಕಂಪ, ಉಲ್ಫಾಪಾತ ಮುಂತಾದ) ಆಕಸ್ಮಿಕ 
ವಾದ ಘಟನೆ; ವಿನಾಶಸೂಚಕ ವಸ್ತು: ಒಳಗೊಳಗೆ ನೆಲ 
ನುರಿವುತಿಕೆ ವೆಗ್ಗಳಿಸಿ ಗಾಳಿಯು ಧೂಳಿ ನೆಗೆವುತ್ತಿಳೆಯೊಳೀ ಪರಿಯಿಂದ 
ಉತ್ಪಾತಂಗಳಾಗಿರಲು (ಬಸಪು. ೫೭-೪೮), ಮಧುಮಾಸವಲ್ಲ ವಸಂತ 
ಬಂದಿದೆ ನೋಡಿ ವಿಧುವು ಮೂಡಿತು ರಾತ್ರಿಯಲ್ಲಿ ಇದು ಮದನೋತ್ಪಾತ 
ವೆಂದು ಮುನೀಂದ್ರರು ವಧುಗಳನಮರ್ದಪ್ಪಿದರು (ಮೋಹತ. ೭-೧೨). 
೩. ಅಪಶಕುನ; ಅಶುಭ ಸೂಚಕ ಚಿಹ್ನೆ: ಈತನೆ ನಮ್ಮ ಕುಲಕ್ಕಂ 
ಕೇತುದಲಾನಜಾವೆನಲ್ಲದಂದೇ ಕಿನಿತುತ್ಪಾತಂ ತೊರ್ಪುುವು ಬಿಸುಡುವು 
ದೀತನ ಪೆಜಗುಟ್‌ದ ಸುತರೆ ಸಂತತಿಗಪ್ಪರ್‌ (ಪಂಪಭಾ. ೧-೧೩೩); 
ಜಯವು ಜೋಡಿಸಲಜಕಿಯದಿದು ಸಂಶಯದ ಸುಳಿವುತ್ತಾತಶತವಿದು 
ಲಯದ ಬೀಜವು ಭೀಷ್ಮ ಚಿತ್ತವಿಸೆಂದನಾ ದ್ರೋಣ (ಕುವ್ಯಾವಿ. ೭-೧) ; 
ಪಗಲೊಳ್‌ ಉಲ್ಫಾ ಪಾತಂಗಳಾಗೆ Wd ಮಕೇತುಗಳ್‌ ದೆಸೆದೆಸೆಗೆ 
ಮುಸುಂಕೆ ನೆತ್ತರ ಸರಿ ತು ಆಗಳಾಗಳ್‌- ಪೊಡನಿ ನಡುಗೆ ರಾಯನ 
ಸೇನೆಯೊಳ್‌ ಕುತ್ತಂ ಕುಜುಪಿಡೆ ಕುದುರೆ ಕಣ್ಣೀರಿಡೆ ಗಜಂ ಮಣ್ಣಂ ಗೋರೆ 
ತೇರ್‌ ಮುಜಕಿಯೆ ತ್ಪಾತಮಾಯ್ತ್ತು (ರಾಮಾಶ್ವ. ೬೬-೧೧). 

ಉತ್ಪಾತವಾಗು - ಅನಿರೀಕ್ಷಿತ ಘಟನೆಯು ಂಟಾಗು: 

ವಾತೋದ್ವಟ್ಟಣದಿಂದತಿದೂರದಿ ಕೇತಕಿಗಜಗಳ್ಳೆ ತಂದು ಈ ತರುಣಿ 
ಗಳೆರ್ದೆಯಲಿ ತಾಗಿ ನಡಲುತ್ಪ್ಬಾತವಾದುದು ತಪೋವನದಿ (ಮೋಹತ. 
೭-೧೪). [ಸಂ.] 

ಉತ್ಪಾತಕೆ (ನಾ). ೧. (ಭೂಕಂಪ, ಉಲ್ಫಾಪಾತ ಮುಂತಾದ) 
ಆಕಸ್ಮಿಕವಾದ ಘಟನೆ. ೨. ವಿಕೃತವಾದ ಮನೋಧರ್ಮವುಳ್ಳ 
ವನು; ವಿರುದ್ಧವಾದ ಮನೋಧರ್ಮವುಳ್ಳವನು (ಕಿ). 

[ಸಂ.] 

ಉತ್ಪಾತಕೇತು (ನಾ). ಅಶುಭವನ್ನು ಸೂಚಿಸುವ ಗ್ರಹ; ಧೂಮ 
ಕೇತು: ಎನ್ನ ಜಾತಿಗಮುತ್ತಾತಕೇತುವಾದೆನೆಂದು ತನ್ನಂ ತಾನೆ ನಿಂದಿಸಿ 
ಕೊಂಡು ವಾಯಸಂ ಪೋದುದು (ಪಂಚತಂ. ೨೩೫-೯). 

[ಉತ್ಪಾತ * ಕೇತು) 

ಉತ್ಪಾ ತಸ್ವ ತಂತ್ರ (ನಾ). ಉತ್ಪಾ ತದಂತೆ ಸ್ವತಂತ್ರ ನಾದವನು; 
'ಅತಿಸ್ವತಂತ್ರ ನಳವವಮು] ಯಾರ ಅಂಕೆಗೂ ಒಳಗಾಗದವನು 
(2): ದೇವಾ ದೇವರ ಕುಮಾರನಪ್ಪ._ಸೌಂದರಸೆರುಮಾಳೆ ತರಳನುತ್ರಾತ 
ಸ್ವತಂತ್ರನಪ್ಪ ಕಾರಣದಿಂ ನಿಮ್ಮಡಿಗಳಾಜ್ಲೆ ಯಿಂಡೊಂದುವಂ ಕುಂದ 
ನುಡಿಯಲಮ್ಮೆವು (ನಂಬಿರ. ೧೬-೩). [ಉತ್ಪಾತ + ಸ್ವತಂತ್ರ] 

ಉತ್ಪಾದ (ನಾ). ೧. - ಉತ್ಪತ್ತಿ ೧: ಉತ್ಪಾದ ವ್ಯಯ ಥ್ರೌವ್ಯಾತ್ಮಕನುಂ 

. ಜೀವನುಂಟಿಂದು ಶತಮತಿವೆರಸು . . . ತಿಳಿಪಿ (ಆದಿಪು. ಸ ವ); 

“ಉತ್ಪಾದೆ- ಉತ್ಪತ್ತಿಯುಂ, ವ್ಯಯ - ವಿಪತ್ತಿಯುಂ ಧ್ರೌವ್ಯ - ಧ್ರುವ. 
ತ್ವ್ರಮಂ 5 (ತತ್ತ್ವ ೨. ಉಂಟುಮಾಡುವುದು; ಸೃಷ್ಟಿ 
ಸುವುದು. ೩. ಕಾರಣ (೪). [ಸಂ.] 

ಸೃಷ್ಟಿಮಾಡುವ ; ತಯಾರಿಸುವ : ಸಸಾರಜನಕ 

ಮತ್ತು ಕೊಬ್ಬುಗಳೂ ಶಕ್ತಿಯುತ್ತಾದಕಗಳು (ಅಡುಸೌ. ೫೬); ಉತ್ಪಾದಕ 

ಸಹಕಾರ ಸ ಗರನ್ನು ಸ್ಥಾಪಿಸಿ (ಪುನರು. ೫೨೫). [ಸಂ.] 

ಬ್ಬಿಸುವಿಕೆ ; ತಯಾರಿಸುವಿಕೆ ನಿರ್ಮಾಣ. 


[ಸೇ.] 


ಪ್ರ. ೨೪೬). 


“ಉತಾ ದನಶುಲ್ಕ ೨ ತೂ 


ಉತಾ ಶ್ರಿದನಶುಲ್ಯ (ನಾ). ತಯಾರಿಸಿದ ವಸ್ತುವಿನ ಮೇಲೆ ಹಾಕುವ. 


ಸುಂಕ: ಸಾಮಗ್ರಿಗಳ ಮೇಲಿನ ಉತ್ಪಾ ದನಶುಲ್ಯಗಳನ್ನು 
ಸರ್ಕಾರವು ವಿಧಿಸತಕ್ಕು ದು (ಭಾಧಾನ. ೧೫೨). 
[ಉತ್ಪಾದನ + ಶುಲ್ಕ] 

ಉತ್ಪಾದನೆ (ನಾ). - ಉತ್ಪಾದನ: ಶರೀರಕ್ಕೆ ಬೇಕಾದ ಶಕ್ತಿಯನ್ನೊದ 
ಗಿಸುವುದಕ್ಕೆ ಮುಖ್ಯವಾಗಿ . ಪಿಷ್ಟ ಮತ್ತು ಸಕ್ಕರೆ ಶಕ್ತಿಯ ಉತ್ಪಾದನೆಗೆ 
ಕಾರಣವಾಗಿವೆ (ಅಡುಸೌ. ೫೬). [ಸಂ. ಉತ್ಪಾದನ] 

ಉತ್ಪಾದಿಸು (ಕ್ರಿ). ೧. ಉಂಟುಮಾಡು ; ಹುಟ್ಟಿಸು: ಸೋದರಕೊಳ್‌ 
ಸೋದರರಂ ಕಾದಿಸುವುದು ಸುತನ ತಂದೆಯೆಡೆಯೊಳ್‌ ಬಿಡದುತ್ತಾದಿ 
ಸುವುದು ಕೋಪಮನಳವೀ ದೊರೆತೆನೆ ತೊಡರ್ಪುದೆಂತು ರಾಜ್ಯಶ್ರೀ ಯೊಳ್‌ 
(ಆದಿಪು. ನುಡಿಯಲುಜ್ಞುಗಮಂ ಲಜ್ಜೆ ಮಾಣಿಸೆ 
ಮುಖಸೌರಭಕ್ಕೆಜಗುವ ಮಟಾದುಂಬಿಯ ಮೇಲೆ ದೂಜನುತ್ಪಾದಿಸಿಯುಂ 

ಕೆಲರುತ್ಬಾದಿಸುವರ್‌ ಸ್ವಾಮಿತ್ವದೊಳಾದಮಭೇದದೆ 
ಚತುರ್ಥಿಯಂ ಷಸ್ಮಿಯುಮಂ (ಕಾವ್ಯಾವ. ೧೨೦); ದೀರ್ಫಮನಿರದರೆ 
ಖೇದದ ಸಂಭ್ರಮದ ಮೆಯ್ಕೊಳುತ್ತಾದಿಸುವರ್‌ (ಶಮದ. ೧೧೭) ; ಶಕ್ತಿ 
ಯನ್ನು ಉತ್ಪಾದಿಸಲು ಕಲ್ಲಿದ್ದಲು ಪೆಟ್ರೋಲುಗಳ ಅಗತ್ಯವೇ ಉಳಿಯ 
ಲಿಲ್ಲ (ಕಾಲಯಾ, ೪೧). [ಉತ್ಪಾದನ + -ಇಸ್ಕು] 

ಉತ್ಪಾದ್ಯ (ಗು). ಹುಟ್ಟಿಸಲ್ಪಡುವ ; ಹೊಸದಾಗಿ ನಿರ್ಮಿತವಾದ: 
"ಉತ್ಪಾದ್ಯೆ 'ನಾಗಿ - ಎಂದರೆ ಕವಿಯಿಂದ ಹೊಸದಾಗಿ ಕಲ್ಪಿತವಾಗಿ ಇರ 
ಬಹುದು (ಕೈ ಪಿಡಿ. ೨೦೬) ; ಹಾಲು ಮೊಸರಂದದ ವಿಕಾತ್ಕನು ಕೇಳು 
ಸ್ವರ್ಗದವೋಲು ಪ್ರಾಪ್ಯನು ಹೇಳಲೇನುತ್ಪಾದ್ಕ ಘಟದಂದದಲಿ ದ್ವಿಜನಂತೆ 
ಮೇಲೆ ಸಂಸ್ಕಾರ್ಯನುಮೆನಿಸನವ (ಅಮೃತ. ೬-೨೧). [ಸಂ.] 

ಉಶ್ಪಿಂಜ (ಗು). ಕ್ರಮ ತಪ್ಪಿದ; ಗೊಂದಲಗೊಂಡ; ಅಸ್ತವ್ಯಸ್ತ 
ವಾದ. (ಸಂ. 

ಉತ್ಪಿಂಜಲ (ಗು). - ಉತ್ಪಿಂಜ (ಕಿ). (ಷಂ. 

ಉತ್ಪುಂಜ್ಕಮಾನ (ಗು). ಗುಂಪಾಗಿ ಏಳುತ್ತಿರುವ; ಒಟ್ಟಾಗಿ 
ಏಳುತ್ತಿರುವ: ಅಂತರ್ಚಿಸುತ್ತಮುತ್ತುಂಜ್ಯಮಾನ ಪುಲಕನಿಕರೆಯುಂ 

. ಮುಕುಳಾಯಮಾನ ನಖಯನಯುಗಳೆಯುಮಾಗಿ (ಕಾದಂ. 

೬೦೧). [ಸಂ.) 

ಉತ್ಪುಲಕ, ಉತ್ಪುಳಕ (ನಾ). ಮೇಲಕ್ಕೆ ಎದ್ದಿರುವ ಕೋಮಾಂಚ ; 
ನೆಟ್ಟಗೆ ನಿಂತಿರುವ ಮೈ ಕೂದಲು : ಭರಿತ ಸರಸಾನಂದಲೋಚನ 
ಶರಧಿ ಮೇಲ್ವರಿದೊತ್ತಿ ಪಸರಿಸೆ ನಿರತ ಗದ್ಗದ ಕಂಠಮೆಸೆಯಲುಮುತ್ಪುಲ 
[ಪಾಠಾಂ. ಳ]ಕರಾಜಿ ನೆರೆದು (ಬಸಪು. ೬೧-೬೧). ಉತ್ಪುಳಕ : ಕೇಳ್ದು 
ಮಾಚಯ್ಯಂ ಹರುಷಮಂ ತಾಳ್ಮು ಮನದೊಳುಮುತ್ತುಳಕಚಯವೇಳ್ಕು 
ಸರ್ನುಂಗಡೊಳಸಾನನದೊಳು. ಹಸನವೆಸೆಯೆ (ಬಸಪ. 

[ಸಂ.] 

ಉತ್ತು ಳೆಕೆ "ಉತ್ಪುಲಕ? ನೋ. 

ಉತ್ತ ತ್ರಭ (ಗು). ವಿತೇಷವಾದ ಕಾಂತಿಯುಳ್ಳಿ : ಉಪಶಮಿಸಿದುದುತ್ತಭ 
ಜಾ ಸಂಭೂತಭೂರಿ ತುಸ ಚಕಾ (ಶಾಂತಿಪು, 
೧೧-೪೫). [ಸಂ.) 

ಉತ್ಪ್ರಾಸ (ನಾ). ೧. ದೂರ ಎಸೆಯುವಿಕೆ. ೨. ಅಟ್ಟಹಾಸ; ಗಟ್ಟ 
ಹ್‌ ನಗೆ. ೩. ಹೆಚ್ಚಿ ಗೆ; ಅತಿಶಯ. [ಸಂ,) 

ಉತ್ಪ್ರೇಕ್ಷಣ.(ನಾ). ೧. `` ಮನವಿಟ್ಟು ನೋಡುವುದು; ಪರಿಶೀಲನೆ. | 
"ಉಶ್ಪ್ರೇಕ್ಷಿಸು' ಪರಾ. ೨. ಉತ್ಪ್ರೆ (ಮಾಡಿ ಹೇಳುವುದು. (ಸಂ. I 

ಉತ್ರೀಕ್ಷಸು (ಕ್ರಿ). ೧. ಗಮನವಿಟ್ಟು ನೋಡು; ಪರಿಶೀಲಿಸು: 
ಅದನು ತ್ಛೈ "ಕಿಸಿ ನೋಡುತ್ತುಂ Bu (ಶಾಂತಿಫು. ೪-೧೦೬ ವ). 


ಭಾರತ 


೧೪-೧೨೨; 


(ಕಾದಂಉ. ೩೬); 


೩೭-೨೪). 


೮೯೯ 


ಹಿಂ ಾವಾೂಸಾ್ಮೌ),ಾ್ಣಾ/್ಣಣ ಗ/ಸೂಗಕಾಕಾಣಾ, 


20 


25 


0 


55 


40 


ಉತ್ಸಂಗೆ 


೨.. [ಕಾವ್ಯಮಿಾ] ಒಂದು. ವಸ್ತುವನ್ನು ಮತ್ತೊಂದಾಗಿ ಸಂಭಾ 

ವಿಸು ::ಚಂಡಾಲವಿದೈಯೆಂಬ ಇನ್ನೋರ್ವ ಕವಿಯಿತ್ರಿಯು ಹಾಲು ಚೆಲ್ಲಿ 

ದಂತೆ ಬಿದ್ದ ಬೆಳದಿಂಗಳನ್ನು ಕಂಡು ಹಗಲಿನ ಕಾರ್ಯಗಳಿಂದ ದಣಿದ 

ಜಗತ್ತು ಕ್ಸೀರಸಾಗರದಲ್ಲಿ ಮುಳುಗಿದೆ ಎಂದು ಉತ್ಪೇಕ್ಲಿಸುವಳು 

(ಸಂಕವ. ೬). ೩. ಅತಿಶಯವಾಗಿ, ಅಧಿಕವಾಗಿ ವರ್ಣಿಸು. 
[ಉತ್ಪ್ರೇಕ್ಸಣ + -ಇಸ್ಕು] 


| ಉತ್ಪ್ರೇಕ್ಷೆ (ನಾ). ೧. ಕಡೆಗಣಿಸುವುದು ; ಅಲಕ್ಷ್ಯ; ಔದಾಸೀನ್ಯ. 


೨. [ಕಾವ್ಯ ಮಾ] ಕಾವ್ಯಾಲಂಕಾರಗಳಲ್ಲಿ ಒಂದು: “ಒಂದಾ 
ನೊಂದು ಪದಾರ್ಥವನ್ನು ಮತ್ತೊಂದು ಪದಾರ್ಥವನ್ನಾಗಿ ಸಂಭಾವನೆ 
ಮಾಡುವುದೇ ಉತ್ಪ್ರೇಕ್ಸೆಯೆನ್ನಿಸಿಕೊಳ್ಳುವುದು? (ಕೈವಡಿ. ೨೬೬); ತಣ 
ಸಂದು ಪಲವು ತೆಜದಿಂ ತೆಜಕಿದಿರೆ ನೆಗಲಕ್ತಿರ್ದುದೊಂದು ವಸ್ತುಸ್ಥಿತಿಯೆಂ 
ಮಜಸಿ. ಪೆಜತೊಂದು ಮಾಲಕ್ಕಿಯಿನಜಕಪುವುದುತ್ತೇಕ್ರೆಯೆಂಬುದಿಂತದಜ 
ತೆಜಂ (ಕನಿರಾ. ೩-೧೧೪). ೩. ಅಧಿಕವಾಗಿ ವರ್ಣಿಸುವುದು; ಅತಿ 
ಶಯವಾದ ಮಾತು. (ಸಂ. ಉತ್ಪೀಕ್ಷಾ] 
ಉತ್ಪನನ (ನಾ). ೧. ಮೇಲೆ ನೆಗೆಯುವುದು; ಕುಪ್ಪಳಿಸುವುದು; 
ಹಾರುವುದು. ೨. ಎಣ್ಣೆ, ತುಪ್ಪ ಮುಂತಾದವುಗಳ ಮೇಲಿನ ಕಸ 
ವನ್ನು ದರ್ಭೆಯಿಂದ ತಳ್ಳಿಹಾಕುವುದು. [ಸಂ.] 
ಉತ್ಸ್ಸುತ (ನಾ). ಬಲವಾದ ನೆಗೆತ; ಎತ್ತರಕ್ಕೆ ಹಾರುವಿಕೆ: ನಿಸಿ 
ಕಂಗಳ್‌ ನೆ ವನ್ನಮುತ್ತುತದಿನಾಯುಃಪ್ರಾಣಮಂ ಬೆನ್ನನೇಜಕಿಸಿಕೊಂ 
ಡೋಡುವ ಕಾಲಮೆಂಬೆರಲೆಯಂ ಬೆಂಬತ್ತಿ ಬೀಟ್ಮ್ಯಂದ ದೇಹಸಮೂಹಂಗ 
ಳೊಳಾವುದಂ ನೆನೆದ. ಮೋಹಂಗೆಯ್ದನೇನೆಂದು ಭಾವಿಸಿದಂ ದೇಹದ 
ನಿತ್ಯಮಪ್ಪ ನಿಲವಂ ಸಾಹಿತ್ಮವಿದ್ಯಾಧರಂ (ಮಲ್ಲಿಪು. ೯-೭೬). [ಸಂ.] 
ಉತ್ಪಣಿತ (ಗು). ಮೇಲೆ ಎತ್ತಿದ ಹೆಡೆಯನ್ನುಳ್ಳ; ಹೆಡೆಯೆತ್ತಿದ: 
ಉತೃಣಿತಾಹಿಶೀರ್ಷರತ್ನ್ನಜಫೃಣಿಮಾಲೆ (ರಾಜಶೇ. ೮-೧೦೮). [ಸೆಂ.] 
ಉತ್ಸಲ (ಗು). ೧. ವಿಕಾಸವಾದ; ಬಿರಿದ; ಅರಳಿದ. (ನಾ). 
೨ ಶ್ರೇಷ್ಠವಾದ ಹೆಣ್ಣು. [ಸಂ.] 
ತುಲ್ಲ (ಗು). ವಿಕಾಸೆಹೊಂದಿದ; ಚೆನ್ನಾಗಿ ಅರಳಿದ: ಮೊಗ 
ತುಲ್ಲ ಸರೋಜಹಾಸಿ ನಯನಂ ನಿ €ಲಾಂಬುಜಸ್ಪರ್ಧಿ (ಅದಿಪು. 
ರ ; ವಿಸ್ಮಃ ಯೋತ್ಸು ಭ್ಞಮಾಗಲ್ಟೆ ರುಚಿರಾನನಾ ಬನನ 
ಮದಿಕೇಕ್ಷಣಂ ( ರಾಮಾ." ೨೩೨-೧೧೪). [ಸಂ.] 
ಉತ್ರಿಗೆ "ಉತ್ತರಿಗೆ' ನೋ. 
ಉತ್ತ (ನಾ). [ವ್ಯಾಕ] ಉಕಾರ: ಇತ್ವದೊಳುತ ದೊಳಾ ಪ್ರಸ್ಟೈತ್ವ 
ದೊಳೊಂದಿದ ವಕಾರಮಕ್ಕುಂ (ಶಮದ. ೨೧೦). [ಸಂ] 
ಉತ್ಪಾಂತ(ನಾ). [ವ್ಯಾಕ] ಕೊನೆಯಲ್ಲಿ ಉಕಾರವುಳ್ಗ (ಶಬ್ದ): ಅತ್ವಾಂ 
ತಮುಮಿತ್ವಾಂತಮುಮುತ್ವಾಂತಮುಂ (ಕಮದ. ೮೪). [ಉತ್ತ ೬ ಅಂಕ್ಕ] 
ಉತ್ಸ (ನಾ). (ನೀರಿನ) ಚಿಲುಮೆ; ಬುಗ್ಗೆ; ಒರತೆ: “ಉತ್ಸಃ, 
ಪ್ರಸ್ತವಣಂ-ಈ ೨ ಉರ್ಪರಂ? (ಹಲಾಯು. ಹ ; ಉತ್ಸಮಿದು 
ಕೊತನಲ್ಲ ನಿರ್ಯುರಂ ಸರಯುವಲ್ಲ (ಶ್ರೀರಾಮ. ೩-೫೫). [ಸಂ.) 
ಉತ್ಸಂಗ (ನಾ). ೧. ಸಮ್ಮೇಳನ ; ಸಮಾಗಮ. ೨. ಕೊಡೆ: 
*ಕೊೋಡಂ, ಅಂಕಃ, ಉತ್ಸಂಗಃ- ಈ ೩ ಮುಂದಣ ಮೆಯ್‌” 
(ಹಲಾಯು. ತೆಗೆದುತ್ಸಂಗದೊಳಿಟ್ಟೊಯ್ಯಗೆ ಮೊಗಮಂ 
ನೋಡಿ ಕರ್ಚಿ ಕದಪಂ ನುಡಿದಂ ಜಗದಧಿಪತಿ (ಆದಿ 
೩. ಪಕ್ಕು; ಮಗ್ಗುಲು. ೨, ೩: ಸುರಶೈಲೋತ್ಸಂಗದೊಳಂ ಸುರೇಂದ್ರ 
ರದನೀಂದ್ರ ಸುಂದರೋತ್ಸಂಗದೊಳಂ ಸುರಪೂಜಿತನೆನಿಸಿರ್ದನಚ್ಚರಿ ಮಿಗೆ 
ತಾನಜಿತನಂದು ಸಂಗತನಾದಂ (ಅಜಿಪು: ೫-೨೪). ೪. ನಡು; ಟೊಂಕ; 
ಸೊಂಟ. [ಸಂ.) 


೮೭-೩೭೪) ; 


ಪು. ೮-೫೭). 


ಉತ್ಸಂಗಸ್ಥೆ 


ಉತ್ಸಂಗೆಸ್ಥೆ (ನಾ). ತೊಡೆಯಮೇಲೆ ಕುಳಿತವಳು: ಕಿತಪತಿಸುತೆ | 
ನೀನೀ ಮಹಿಪತಿಯುತ್ಸಂಗೆಸ್ಥೆಯಾಗಿ ವಾತಾಯನ ಪದ್ಧತಿವಿಡಿದು ನೋಡು | 
ಮಾಹಿಷ್ಕತಿಗೆ ಕಟೀಸೂತ್ರಮಾದ ರೇವಾನದಿಯಂ (ಶಾಂತಿಪು. ೫-೧೨೪). 

(ಸೆಂ. ಉತ್ಪಂಗಸ್ಥಾ] 

ಉತ್ಸೆಕಲ (ಗು). ನ್ಯೂನವಾದ; ಕಡಮೆಯಾದ (?): ಶಕವರ್ಷದ| 5 
ಸಾವಿರದ ನೂಆಜಕೊಳುತ್ಸ ಕಲ[ಪಾಠಾಂ. ನಾನೂಆಅಕೊಳ್ಳಿಕಲ] ವಾದಾಜು 
ವತ್ಸರದ ಪ್ರಕಟತ ಪುತ್ರನರುಷ ಮಾಘಶುದ್ಧದಿಯಕಲಂಕ ಪಾಡ್ಯ 
ದೊಳಾಯ್ತು (ತ್ರಿಫಸಾಂ. ೨೪-೨೮೨). [ಲ ಸಂ. ಉಚ್ಛಕಲ 2) 

ಉತ್ಪನ್ನ (ಗು). ೧. ಶಿಥಿಲವಾದ; ನಷ್ಟವಾದ; ನಿರುಷಯೋಗ | 
ವಾದ; ಬೇರುಸಹಿತ ಕಿತ್ತುಹಾಕಿದ. ೨. ಮೇಲಕ್ಕೆ ಎದ್ದ. [ಸಂ.] 10 

ಉತ್ಸನ್ನಶರೀರೆ (ನಾ). ನಷ್ಟವಾದ ಶರೀರವುಳ್ಳವಳು ; ದೇಹವನ್ನು 
ತೊರೆದವಳು: ಗುರುಪಂಚಕಮಂ ನೆನೆಯುತ್ತೆ ಭೋಂಕನುತ್ಸನ್ನಶರೀರೆ 
ಯಾಗಿ ದಿವದಿಂದಿಆಿದಳ್‌ (ಆದಿಪು. ೩-೧೭). 

[ಸಂ. ಉತ್ಸನ್ನಶರೀರಾ (ಉತ್ಸನ್ನ *'ಶರೀರ + -)] 

ಉತ್ಸರ್ಗ (ನಾ). ೧: ವಿಸರ್ಜಿಸುವುದು; ಬಿಡುವುದು; ಹೊರ |ಟಿ 
ದೂಡುವುದು. ೨. ತ್ಯಾಗ; ದಾನ : 4ದಾನಮ:ತ್ಸೈರ್ಗಂ ” (ಮಂಗರಾ. 
೭೭-೧೪). ೩. ಮಲಮೂತ್ರಾದಿಗಳನ್ನು ಬಿಡುವುದು. ೪. ಮಲ; 
ವಿಷ: “ ವರ್ಚಸುತೃರ್ಗಂ ಮಲಂ ಪುರೀಂ» (ಮಂಗಲಾ. ೧೧೭-೫). 
೫. ಸಾಮಾನ್ಯವಾದ ನಿಯಮ; ಕಟ್ಟಳೆ: ಒಂದು ಕಡೆ ಉತ್ಸರ್ಗ 
ವಿರುತ್ತದೆ ಮತ್ತೊಂದು ಕಡೆ ಅಪವಾದವಿರುತ್ತದೆ (ಆರ್ಯಧ. ೩೩). |20 
೬. [ಜೈನ] ಐದು ವಿಧವಾದ ಸಮಿತಿಗಳಲ್ಲಿ ಒಂದು : ಆಂತಾ ಪರಮ 
ಯೋಗೀಶ್ವರಂ ತ್ರಿಕಾಲದೊಳಮಾರ್ಯಾಸಮಿಶಿಯುಂ.., ಆದಾನ 
ನಿಕ್ಷೇಪಣಾಸಮಿತಿಯುಂ ಉತ್ಸರ್ಗಸಮಿತಿಯುಮೆಂಬ ಪಂಚಸಮಿತಿ 
ಯೊಳಂ (ಅಜಿಪು. ೧೨-೪ ವ); ನಡೆವ ನುಡಿವುಣ್ಣ ಕೊಳ್ಳಿಡುವೆಡೆಯೊಳ 
ಮುತ್ಸರ್ಗ [ಪಾಠಾಂ.ಉಚ್ಛರ್ಗ)] ದೆಡೆಯೊಳಂ ಪ್ರಾಣಿಗಳಂ 'ತೊಡರ್ದಬಿ |2$ 
ಯದ ಸಮಿತಿಗಳಯ್ದೊಡಗೂಡಿರೆ ಪುಗುನ ಪಾಪರಜಮಂ ತೆಗೆಗುಂ 
(ಜೀವಸಂ. ೧೫೩-೩). ೭. [ಜೈನ] ಆರು ವಿಧವಾದ ಅಭ್ಯಂತರ 
ತಪಸ್ಸುಗಳಲ್ಲಿ ಒಂದು : ಅಭ್ಯಂತರ ತಪಃಷಟ್ಕಿದೊಳಂ ಪ್ರಾಯಶ್ಚಿತ್ತ 
ವಿನಯ ವೈಯಾವೃತ್ಯ ಸ್ವಾಧ್ಯಾಯ ಧ್ಯಾನವುತ್ಸರ್ಗಂಗಳಂ ಕೈಕೊಂಡು 
(ಆದಿಪು. ೬-೩೩ ವ). “ಕಾಯೋತ್ಸರ್ಗ' ಪರಾ. (ಸಂ. $0 

ಉತ್ಸರ್ಜನ (ನಾ). ೧. ತ್ಯಜಿಸುವುದು; ಬಿಡುವುದು. ೨. (ವೀರ್ಯ, 
ಮಲ, ಮೂತ್ರ ಮೊದಲಾದುವನ್ನು) ಹೊರದೂಡುವುದು, 
ವಿಸರ್ಜಿಸುವುದು: ತತ್ವ್ರವೇಶಾಂಗಾರ ' ಕಿಡಿಗಳು ಉತ್ಸಹಗಳುತ್ಸ 
ರ್ಜನವು ಪುರುಷೋತ್ತಮನಿಗವದಾನನೆನೆ ಕೈಕೊಂಡು ಮನ್ನಿಸುವ 
(ಹಸಾರ. ೬-೬). ೩. ದಾನಮಾಡುವುದು; ದತ್ತಿಕೊಡುವುದು. |55 

[ಸಂ.] 

ಉತ್ಸರ್ಜನಂಗೆಯ್‌ (ಕ್ರಿ). ತ್ಯಜಿಸು; ಬಿಡು; ವಿಸರ್ಜಿಸು : ನಿಜೇಷ್ಟ 
ಬಂಧುಭೃತ್ಯ ಸಭಾಸಮುತ್ಸರ್ಜನಂಗೆಯ್ನು ತಪದೊಳ೯ ನೆಗಬಕ್ಬೊಡೆ 
ದಿವ್ಮವಿಜಯ ಪರಮಾನುಪರಮ ಸಭಾಪತಿಯಕ್ಕುಂ (ಚಾವುಂಪು. ೨೫೦). 


[ಉತ್ಸರ್ಜನ ಗೆಯ್‌ (ಆ ಕೆಯ್ಮ್‌)) 4 
ಉತ್ಸರ್ಜಿತ (ಗು). ಬ ಬ ಹೊರಕ್ಕೆ: ಬಿಟ್ಟ. 
ಸಂ. 


ಉತ್ಸರ್ಜಿಸು (ಕ್ರಿ). - ಉತ್ಸರ್ಜನಂಗೆಯ್‌ : ಶಾಸನ ಸಂಸ್ಥೆಯ ಅಧಿಕ 
ಮತದಿಂದ ಅನಿಶ್ವಾಸ ಸೂಚನೆಯೋ ಅಪಜಯವೋ ಆದಾಗ ಮಂತ್ರಿ 
ಸಂಪುಟಿವು ಅಧಿಕಾರ ಭಾರವನ್ನು (ರಾಜಿನಾಮೆಕೊಡು) ಉತ್ಪರ್ಜಿಸು | 45 
ವುದಕ್ಕೂ . . . ಸಿದ್ಧತೆ (ರಾಜ್ಯಶಾ, ೯೦). [ಉತ್ಸರ್ಜನ + -ಇಸ್ಕು] 


೯೦೦ 


ಉತ್ಸೆವಾನಕ 


ಉತ್ಸರ್ಪಣ (ನಾ). ೧. ಮೇಲೆ ಏರುವಿಕೆ. ೨. ಸಮಾಪಕ್ಕೆ ಬರು 
ವುದು; ಹತ್ತಿರಕ್ಕೆ ಬರುವುದು. ೩. ಹರಡಿಕೊಳ್ಳುವುದು; ಊದಿ 
ಕೊಳ್ಳುವುದು. ೪. ನಿಟ್ಟುಸಿರು ಬಿಡುವುದು. ೫. [ಜೈನ] = ಉತ್ಸ 
ರ್ಹಿಣಿ: ತನು ಭೋಗಾಯುಷ್ಮಂಗಳ್‌ ಮನುಷ್ಕರೊಳ್‌ ಪೆರ್ಚುವಡೆಗು 
ಮುತೃರ್ಪಣದೊಳಿನ ತನು ಭೋಗಾಯುಷ್ಯಂಗಳ್‌ ಮನು ಸ ಕೊಳ್‌ 
ಕುಂದುವಡೆಗ:ಮವಸರ್ಪಣದೊಳ್‌ (ಪಂರಾಮಾ. ೧-೫೮). [ಸಂ.] 

ಉತ್ಸರ್ಪಿಣಿ (ನಾ). [ಜೈನ] ಕಾಲದ ಒಂದುಭಾಗ; ಮನುಷ್ಯರ 
ದೇಹಪ್ರಮಾಣ, ಶರೀರಬಲ್ಕ ಆಯುಸ್ಸು, ಸುಖ ಮುಂತಾದುವು 
ಗಳು ಕ್ರಮವಾಗಿ ಏರುವ ಕಾಲ: ಅಡು ಶರೀರಬಳಾಯುರ್ದೇಹ 
ಪ್ರಮಾಣೋಪಚ ಮಾಪಚಮು ಹೇತುತ್ತ್ವದಿಂದಮುತ್ಸರ್ಪಿಣಿಯವಸರ್ಪಿಣಿ 
ನಾಮಮಂ ಪಡೆದುದು (ಆದಿಪು. ೬-೪೮ ವ) ; ಅವಸರ್ಪಿಣಿಯೆಲ್ಲು ಕಾಲ 
ಮುತೃರ್ಪಿಣಿಯೆಂಬಂತಾಯ್ತು ದಾನಚಿಂತಾಮಣಿಯಿತಿಂ (ಅಜಿಪು, ೧-೬೨). 
"ಅವಸರ್ಪಿಣಿ' ಪರಾ. (ಸಂ. ಉತ್ಸರ್ಪಿಣೀ] 

ಉತ್ಸವ (ನಾ). ೧. ಹೆಬ್ಬ; ಜಾತ್ರೆ; ಸಮಾರಂಭ: ಮನೆ ಮನೆ 
ಗೆಳೊಳು ಕುಮಾರಕನ ಮದುವೆಯ ಮಾತು ಜನಜನಂಗಳ ಮೊತ್ತದೊಳ 
ಗ.ತ್ಸವದ ಮಾತು ; ನಂಬಿರ. ೫-೧೨'; ವಸಿಷ್ಮಾದಿ ಗುರುಗಳಂ ಕುರಿತೊರೆದ 
ನಣಿಗೆಯ್ಯ ಲಭಿಷೇಕದುತ್ಸವಕೆ (ಶ್ರೀರಾಮಾ. ೫೮-೧೧೨). ೨. ಸಂಭ್ರಮ; 
ಸಡಗರ; ಸಂತೋಷ ; ಉತ್ಸಾಹ: ಪ್ರಿಯ ಕೇಳುತ್ಸವ ವಾರ್ತೆಯಂ 
(ಜಗವಿ. ೩-೨೩); ಇರ್ವರುಂ ವಿನಯದಿಂ ಸಭಿಗ.ತೃವಮಂ ನಿಮಿರ್ಚಿದರ್‌ 
(ಪುಸ್ಪಪು: ೪-೬೩). ೩. ಮೆರವಣಿಗೆ: ಉತ್ಸವ, ಸ್ನಾಪನ, ಬಲಿಗಾಗಿ 
ಬೇಕಾದ ಮೂರ್ತಿಗಳು ಮಾತ್ರ ಲೋಹದಿಂದ: ನಿರ್ಮಿತವಾಗುವುವು 
(ಭಾರದ. ೫೧೮). ೪. [ಛಂದ] ಅಕ್ಷರ ಛಂದಸ್ಸಿನ ಅತಿಶಕ್ವರಿಯಲ್ಲಿ 
ಒಂದು' ಸಮವೃತ್ತ : ೧೫ನೆಯ ಅತಿಶಕ್ವರಿಯಲ್ಲಿ .. . ರಂಜರೆಂಜರಂ 
ಬರಲ್‌ ವಿರಾಜಿಸಿರ್ಪುದುತ್ಸವಂ ( ಕೈಪಿಡಿ. ೮೪). 

ಉತ್ಸನವಂಬೆರಸು - ಉತ್ಸಾಹದಿಂದ ಕೂಡಿ; ಸಂಭ್ರಮದಿಂದ 

ಕೂಡಿ: ಅನನ ನಾಭಿಸಕೋಜದೊಳ್‌ ವಚಶ್ರೀವರನುತ್ಸವಂಬೆರಸು ಪುಟ್ಟ 
ದನಾತನಶೇಷದೈತ್ಯ ವಿದ್ರಾವಣನೀಗೆ. .. ಸೌಖ್ಯಕೋಹಯಂ  ಪಂಚತಂ. 
೧-೩). [ಸಂ.] 

ಉತ್ಸವಕೆರ (ಗು). ಉತ್ಸವವನ್ನುಂಟುಮಾಡುವ : ಉತ್ಸವಕರಮೆನೆ 
ಬೆಳೆಪ ಶರತ್ಸಮಯದೊಳಿಂದುಕಾಂಶಿ ದಳವೇಜುವವೋಲ೯ (ಜಗ ವಿ. 
೧-೧೧). [ಸಂ.] 

ಉತ್ಸನಬಡು (ಕ್ರಿ). ಸಂತೋಷಪಡು ; ಸಡಗರಿಸು : ಕವಿದ ಚಿಂತೆಯ 
ಬಿಡು ನನ್ನಾಣೆಯೆನೆ ಮಹೋತ್ಸವಬಟ್ಟನಾ ಮೇಘರಾಜ (ಭರಡ. ೫೬-೭೪). 

[ಉತ್ಸವ + ಪಡು] 

ಉತ್ಸನವಿಹೀನ (ನಾ). ಸಂತೋಷವಿಲ್ಲದವನು; ಉತ್ಸಾಹವಿಲ್ಲ 
ದವನು; ನಿರುತ್ಸಾಹಿಯಾದವನು : ಇವರು ಕಳುಹಿಸಿಕೊಂಡರಾ 
ನೃಪಭವನವನು ಹೊಜವಂಟರೊಡನುತ್ಸವವಿಹೀನರು ವಿದುರ ಭೀಷ್ಮ 
ದ್ರೋಣ ಗೌತಮರು (ಕುವ್ಯಾಸ. ೧೬-೬೫). [ಉತ್ಸವ + ವಿಹೀನ] 

ಉತ್ಸವಶೀಲ (ನಾ). ಸಂತೋಷಚಿತ್ತನಾದವನು; ಸಂತೋಷ 
ಸ್ವಭಾವದವನು : ಸ್ಥೂಲ ಸೂಕ್ಷ್ಮ ಕೃತಜ್ಞನುತ್ಸವಶೀಲನಕ್ರೋಧಿ... 
ಮಂತ್ರಿಯುಂಟೀ ರಾಯ ನಿನಗೆಂದ (ಕುವ್ಯಾಉ. ೩-೮೭). [ಉತ್ಸವ ಶೀಲ] 


| ಉತ್ಸವಾನಕ (ಗು). ೧. ಸಂತೋಷ ಸೂಚಕವಾದ ವಾದ್ಯಧ್ವನಿ 


ಗಳಿಂದ ಕೂಡಿದ: ಅದೇಂ ಸೊಗಯಿಸಿರ್ದುದೊ ತತ್ಪುರಮುತ್ಪತಾಕ 
ಮುತ್ತೋರಣಮುದ್ವಿಳಾಸರಸಮುತ್ಪಟಹಸ್ವನಮುತ್ಸವಾನಕಂ [ಪಾಠಾಂ. 
ವಾಕರಂ] (ಆದಿಪು. ಆ-೫೦). (ನಾ). ೨. ಸಂತೋಷ ಸಮಾರಂಭ 
ಸಮಯದ ವಾದ್ಯ. [ಉತ್ಸವ + ಆನಕ] 


ಉತ್ಸವಿಸು 


ಉತ್ಸವಿಸು (ಕ್ರಿ). ಸಂತೋಷಪಡು ; ಉತ್ಸಾಹೆಗೊಳ್ಳು : ಮದುವೆಯ 
ಸಂಭ್ರಮಂ ಜನದ ಸಂಭ್ರಮಮುತ್ಸವಿಪಾ ಕುಮಾರಕಂಗೊದವಿದ 
ಸಂಭ್ರಮಂ (ನಂಬಿರ. ೫ ವೃತ್ತ) ; ಹಸ್ತವ ಮುಗಿದು ಸೌಂದರಂ ಫೊಗಳು 
ತ್ಲಿರ್ದಂ ಜನನಿಜನಕರುತ್ಸವಿಸುತಿರಲು (ಸೌಂದಪು. ೬-೪೧); ಬೆಳಗಾದುದು 
ನವಿಲುಗಳುತ್ಸವಿಸೆ (ಮೋಹತ. ೨೬-೪). [ಉತ್ಸವ -ಇಸ್ಕು] 

ಉತ್ಸಹ (ನಾ). ೧. ಸುಖ; ಸಂತೋಷ: ಎರಡನೆಯ ಯುಗಕ್ಕೆ(ದ) 
ಮೊದಲಾಂಗಿರವತ್ಯ ರೆಮಾದಿಯಾಗಲಯ್ದಬ್ಬ ರ ಮವುಂ ಕರೆ ಮೊಳ್ಳಿದುವು 
ಸುಭಿಕ್ಷಂ ಧರೆಗೆ ಧರಾಮರರರ್ಗೆಲ್ಲಮುತ್ಸ ಹಮಕ್ಕು ೦ (ಆಟ್ಟ್ರ ಮ. ಇ) 
ಮಹಿಷಿ ಪಟ್ಟ ವನೊಸೆದು ಖಮಳೋತ್ಸಹದೊಳಾ ಗಂಧರ್ಷದತ್ತೆ ಗೆ ವಹಿಸಿ 
(ಜೀವಂಚ. ತ ; ಅಹುದೆ ಗಳ ನಿಮ್ಮ ಮನಸಿನುತ್ಸಹವ | 10 
ನಾವಲ್ಲೆ ನಲೇಕೆ (ಭರಚ. ೬೩-೧೨); ಮತ್ಸರವನು ಅಳಿದು ಶ್ರೀವೆಂಕ 
ಟೀಶನ ಯಾತ್ರೆ ಉತ್ಸಹದಲಿ ಮಾಡೆ ವಿಜಯವಿಕ್ಕೆಲ ವೊಲಿವಾ (ತೀರ್ಥಮ. 
೯೨). ೨. ಸಮಾರಂಭ; ಉತ್ಸವ: ಆ ಮಹೋತ್ಸವದಲ್ಲಿ... 
ಜೀರ್ಕೊಳವೆಯಿಂದ ವೋಕುಳಿಯಾಡಿ . .. ಉತ್ಸಹವನ್ನು ನಡೆಸಿದನು 
(ಕೃವಾಆ. ೯೫). [ಆ ಸೆಂ. ಉತ್ಸಾಹ) 

ಉತ್ಸಹಿಸು (ಕ್ರಿ). ಹುರುಪುಗೊಳ್ಳು ; ಉತ್ಸಾಹಗೊಳ್ಳು : 
ಸಂಸ್ಕತಿಯ ಕಟ್ಟಿ ಕೊಂಡುತ್ಸಹಿಸೆ ಸುಮ್ಮನರೆಚಣವಿರದೆ 
ಗುತಿರೆ ಜನ್ಮ ಸಾಕೆನುವುದೇ೦? (ಮಂಕುಕ. ೨೭೨). 

[ಉತ್ಸಹ + -ಇಸ್ಕು] 

ಉತ್ಸಳಿಸು (ಕ್ರಿ). ಮೇಲೆ ನೆಗೆ; ಹೊರಹೊಮ್ಮು ; ಪುಟ: ಇಳಿದನ|:0 

Ree ಖರಖುರಾಗ್ರಾದಳಿತ ಘನವಾರಾಶಿ ಮೇಲುತ್ಸ ೪ಿಸಿತಮರವ್ರಾ ತ 
ಫಾತುಕದಿಂದುಫೀಂಯನಲು (ನಿಭಾಗ. ೩-೯-೫೫) ; ಶರಧಿ ಪಾಶಾದ್ರಿ 

ಯೊಳಡಂಗಿದ ಮಹಾಧ್ವಾಂತ ಕರಿಯ ಖದ್ಯೋತ ಕೇಸರಿಯರಿಗೆ ಬಿರಿದು 
ಬಿದುವೆರಡರಿಂದುತ್ಸಳಿಸಿ ಪತ್ತಿರ್ದ ಕ್ಷತಜಾರುಣವೋ (ನಂದಿಮ. ೧೮-೧೯). 
"ಉಚ್ಛಳಿಸು? ಪರಾ. - [ಆ ಉಚ್ಚಳಿಸು]) 

ಉತ್ಸಾದನ (ನಾ). ೧. ಮಗುಚುವುದು; ಉತ್ಸಾಟನ ಮಾಡು. 
ವುದು. ೨, ಎರೆಡು ಸಲ ಉಳುವುದು. &. ಮೈಗೆ ಸುಗಂಧ ದ್ರವ್ಯ 
ಗಳನ್ನು ಲೇಪಿಸುವುದು : “ಉದ್ವರ್ತನಂ, ಉತ್ಸಾದನಂ - ಉರುಠಣೀ 
ಯಿಡುವುದಕ್ಕೆ ಹೆಸರು; ಬಣ್ಣದ ಪುಡಿ; ಮೈಗೆ ಉಜ್ಜಿ ತೊಳೆಯುವ 
ಪುಡಿ? (ಸಿದ್ಧಾಂತಿ. ೧೭೮). [ಸಂ.] 

ಉತ್ಸಾಯಕೆ (ನಾ). ಬಾಣಗಳನ್ನು ಸಜ್ಜುಮಾಡಿಕೊಂಡು ಎತ್ತಿ 
ಹಿಡಿದವನು : ಪೆಸರನಾಯಕರುತ್ಪಾಯಕೆರಾಗಿ ನಡೆದರ್‌ (ಸಂರಾಮಾ. 
೧೩-೨೬ ವ). [ಸಂ.] 

ಉತ್ಸಾರಕೆ (ನಾ). ೧. ಅಟ್ಟುವುದು; ಹೊರದೂಡುವುದು. 
೨. ಬಾಗಿಲು ಕಾಯುವವನು ; ದ್ವಾರಪಾಲಕ: “ದ್ವಾಸ್ಥಃ . . . 85 
ಉತ್ಪಾರಶಃ, ದ್ವಾರಪಾಲಕ ಪ್ರತೀಹಾರಃ ೨ ಈ ೮ ಪಡಿ(ಯ) ಹಾಆಂ” 
(ಹಲಾಯು. ೩೦-೨೭೦). ೩. ಜನರನ್ನು ಚದುರಿಸುವವನು. [ಸಂ.] 

ಉತ್ಪ್ಸಾರಿತ (ಗು). ೧. ಒತ್ತಟ್ಟಗಟ್ಟ;.. ಒಂದೆಡೆ ಬಿಟ್ಟಿ ; ತ್ಯಜಿಸಿದ: 
ಓರ್ವಂ ರಾಜಕುಮಾರಂ ದೂರೋತ್ಸಾರಿತವಾಹನಂ ಸಸಂಭ್ರಮೋಪಗತ 


5 


ಬೊಮ್ಮನೇ 
ಪ್ರಕೃತಿ ತೊಡ 


ಪರಿಚಾರಸ್ಯಂಧವಿನ್ಯಸ್ತ ನಾಮಹಸ್ತ ಗ, ನಾಗಿ (ಆದಿಪು. ೩-೯೦ ವ). ೨. ಹೊರ/40| ಉತ್ಸಾ ಹನ (ನಾ). ೧. ಪ್ರಯತ್ನ; 


ದೂಡಲ್ಬಟ್ಟ ; ಸ ದೂರಕ್ಕೆ : ಅಟ್ಟ ದ; ನಿವಾರಿಸಿದ: ವಿದಿತಾಗಮಲೋಕ 
ವೃತ್ತನುತ್ಸಾರಿತವ ಮತ್ಸರೆಂ ಕತ ಲನೆಲ್ಲಿಯುಮಾತನೆಂದು ಕೆಯ್ತಾ 
ರದೆ ಬಣ್ಣಿಕುಂ (ಕಾವ್ಯಾವ. ೪೯೭). [ಸಂ.] 
ಉತ್ಸಾಸ (ನಾ). ಮೇಲುಸುರು ; ಉಬ್ಬಸ: ಬೀಸಿ ವತ್ಸಾಸುರನನಸು 
ವನು ಘಾಸಿಮಾಡಿ ಬಕಾಸುರನನುತ್ಸಾಸದಲಿ ಸೇರಿಸಿ ಪ್ರಲಂಬನ ಹಂಬಲನು | 4 
ಚ್ಛ್ಯಾಸ ] 


ಬಿಡಿಸಿ (ನಿಭಾಗ. ೨-೩-೨೦). (ಸಂ. ಉ 


೯೪೦೧ 


| 
| 
| 
; ೨೧೪-೬). "ಶಕ್ತಿತ ತ್ರಯ' ಪ 
[ 
| 


ಉತ್ಸಾಹಪೂರ್ವಕ 


' ಉತ್ಸಾಸಿ (ನಾ). ತೂರುವುದು : “ನಿಧಿಯೆನಲು ರಾಶಿಯುತ್ಸಾಸಿಯಿನೆ 

| ತೂರ್ವಡಕ್ಕು [ಪಾಠಾಂ. ಉತ್ಸಾಹಿಯೆನೆ ತೊರುನಾಮಂ] ?' (ಮಂಗರಾ. 

| ೧೦೯-೩). [ಆ ಸಂ. ಉಚ್ಛಾಸಿನ್‌'] 

(ಉತ್ಸಾಹ, (ನಾ). ೧. ಶಕ್ತಿ; ಬಲ. ೨. ಒಲವು; ಆಸಕ್ತಿ; ಹುರುಪು. 
೩. ಕಷ್ಟತರವಾದ ಪ್ರಯತ್ನ; ಹುರುಪಿನಿಂದ ಕೆಲಸಮಾಡುವಿಕೆ : 


| “ಉತ್ಸಾಹಮೆನೆ ಸಜ್ಜಮೆನಲದುದ್ಯೋಗಮಕ್ಕು? (ಮಂಗರಾ. ೧೩೩-೩೦). 


೪. ಪರಾಕ್ರಮ; ಶೌರ್ಯ. ೫. ಸುಖ; ಸಂತೋಷ: ಮುದಮಂ 
ಗಂಡಸ್ಕಳೋದೀರ್ಣ ಕಂಪದೊಳಂ ಸೇವಿಸಿ ತುಂಬಿಗಳ್‌ ತಣಿದುವೇನು 
ತ್ಸಾ ಹಮಂ ಮಾಡೆದಿರ್ಪುದೆ ಸನ್ಮಾರ್ಗದೊಳಂ ಕ್ರ ಮಾಧಿಕರೊಳುದ್ಕ ದ್ದಾನ 
ಸಂಪ್ರಿ €ತಿಯಂ (ಪುಷ್ಪಪು. ೧೦-೧೧). ೬. [ರಾಜನ] ರಾಜರ ಕು 
ಶಕಿ ಗಳಲ್ಲಿ ಒಂದು: ಅರಸುಗೆಯ್ವಾ ತೆಂ ಸಹಾಯಸಂಪನ್ನನುಂ ಪ್ರಭು 
ಮಂತ್ರೋತ್ಸಾ ಹಶ ಕ್ತಿ ಯುಕ್ತ ನುಮಾಗಿ ನೆಗಟಲೆವೇಟ್ಟು 0 (ಪಂಚತಂ. 
ಪರಾ. ೭. (ಕಾವ್ಯಮಾ] ಸ ಸ್ಥಾ ಿಯಾಭಾವ 
ಗಳಲ್ಲಿ ಒಂದು: ಸಂಸತ ಬವರಿಸುಗುಮಾದಾರೋತಸ್ಸಿಹ ಪ್ರವೃತ್ತಿ 
ಕಾರಣಕರರ್ಯಂ (ಕಾವ್ಯಾವ. ೮೧೬) ; ೂ. ಅಪಾಯಿಹೇತುವಂ ಪರಿಹರಿಪೆಡೆ 
ಯೊಳುತ್ಸಾಹಂ ಮಾಯ್ಬುದುತ್ಸಾಹಂ (ರಸರ. ೨-೧೨೬) ; ರೌದ್ರಕ್ಕೆ ಸ್ಥಾಯಿ 
ಕ್ರೋಧ, ವೀರಕ್ಕೆ ಸ್ಥಾ ಯಿ ಉತ್ಸಾಹ (ಭಾರಮಾ. ೪೧೦). ೮. [ನಿದ] 
ಒಂಜಿ ಮಾತ್ರಾವೃತ್ತದ ಹೆಸರು: “ಪ್ರತಿ ನಾದದಲ್ಲಿಯೂ ತ್ರಿಮಾ 
ತ್ರಾ ಗಣವೇಳೂ, ಒಂದೊ ಗುರುವೂ ಸ ನಾಲ್ಕು ಪಾದಗಳುಳ್ಳದ್ದು 33 
(ಕ್ಕ ಪಿಡಿ. ೯೩); ಅಜನಗಣಮವೆಯ್ದೆ ಸಪ್ತ dnd ಮತ್ತ ಕೊಂಡೆ ಗುರು 
ಬೆಡಂಗನಾಳ್ಸು ನಿಲೆ ಲಯಗ್ರಾಹಿಯಾಗಿ ಮಧುರವಚನ ರಚನೆವೆತ್ತುಬಂದೊ 
ಡುತ್ಸಾಹಮೆಂಬ ಪೆಸರೊಳೆಸೆವುದು (ಛಂದೋಂಬು. ೫-೧೯); ಮದನ 
ವತಿಯಕ್ಕರಂ ಚೌಪದಿ ಗೀತಿಕೆಯೇಳೆ ತಿನದಿಯುತ್ಸಾಹಂ ಷಟ್ಟದಿಯಕ್ಕರಿಕೆ 
ಕರಂ ಚೆಲ್ಕೊದವಿದ ಛಂದೋವ್ಯತಂಸಮಬ್ಬದಳಾಕ್ಷೀ (ಛಂದೊೋಂಬು. 
೧-೫೬). ೯. [ಛಂದ] - ಉತ್ಸಾಹ ರಗಳೆ: ಮಂದಾನಿಲ ಲಲಿತೋತ್ಸಹ 
(ಪಾಠಾಂ. ವ]ವೆಂದೇ ರಗಳೆಗಳ ನಾಮಮಕ್ಕುಂ (ಛೆಂದೋಂಬು. ೩-೨೦); 
ಉತ್ಸಾಹ, ಮಂದಾನಿಲ ಲಲಿತ ಎಂದು ಮೂರುವಿಧವಾದ ರಗಳೆಗಳು 
ಪ್ರಸಿದ್ಧವಾಗಿರುವುವು (ಕೈಪಿಡಿ. ೯೭). 
ಉತ್ಸಾಹಂಜೆರಸು - ಸಡಗರದಿಂದ ಕೂಡಿ; ಸಂತೋಷದಿಂದ 
ಕೂಡಿ: ಲಾಭಂಚಿತ್ತ ಪರದನಂತುತ್ಸಾಹಂಬೆರಸು ಪಂದೆಯಂತು ನೋವಿಂ 
ಗಳ್ಯದೆ (ಧರ್ಮಾಮೃ. ೧-೧೩೫). . [ಸಂ.3. 
ಉತ್ಸಾಹ (ನಾ). ೧. ಉತ್ಸವ ; ಮೆರೆವಣಿಗೆ (?) : ಅನ್ನಪ್ಪ ಒಸಗೆ 
ಉಜಾಹಂಗಳ್ಗಿ ಒಕ್ಕೆಲ್‌ ಏಳುವತ್‌ ಪಣವುಮ್‌ ಕನಿಷ್ಟರ್‌ ಅಯ್ನುವರ್‌ 
ದೀಪಾರಾಧನೆವುತ್ಸಾಹ ಚರಪು ಸಹಾ 
(< ಉತ ವ] 


(ಎಇ. Xiv, ೧೯೧-೧೮ ; 725) ; 


(ಮೈ ಆರಿ. ೧೯೪೩, ೫೦-೨೭ ; 1682). 


; ಉತ್ಸಾಹಂಗುಂದು (ಕ್ರಿ). ಹುರುಪುಗೆಡು; ಉತ್ಸಾಹ ಕುಗ್ಗು : 


1 
| ಜ್ಜ ಸಿ ಉ ನ್ಮ ದಮದನ ಸನೋಹನ ಸಂತಾಪನಂ: ವಶೀಕರಣಾಸ್ತ್ರ 


'ವ್ಮೂಹಂ ವೃರ್ಥಮಿದೆಂದುತ್ತಾಹಂಗುಂದುತ್ತೆ ಮನೆ 16 ತೊಳ 

(ಗಿರಿಕ. ೮-೩೫). [ಉತ್ಪಾಹ, * ಕುಂದು] 

ಹಿಡಿದ ಕೆಲಸವನ್ನು ಬಿಡದೆ 
ನಡೆಸುವುದು. ೨, ಉತ್ಸಾಹವನ್ನು ಕೊಡುವಿಕೆ; ಹುರಿದುಂಬಿಸು 

_ ವಿಕೆ. [ಸಂ.) 

ಉತ್ಸಾಹಪೂರ್ವಕ (ಅ). ಸಡಗರದಿಂದ ಕೂಡಿ; ಸಂಭ್ರಮಯುಕ್ತ 
ವಾಗಿ :: “ಅದೇ ಧರ್ಮ, ನ್ಯಾಯ, ನಮಗೆ, ಬೇಕಾದದ್ದು ಆಡೇಯೆ * 
ಎಂದು ರೈತರು ಉತ್ಸಾಹಪೂರ್ವಕವಾಗಿ ಮಾತಾಡಿದರು (ಪುನರು. ೩೦೬). 

[ಸಂ.] 


ಉಶ್ಪಾಹಭಂಗ ೯೦೨ ಉತ್ಸ್ರೇಕಸಂಹರ 


ಉತ್ಸಾಹಭಂಗ (ನಾ).`ಹುರುಪು ಕಡಮೆಯಾಗುವುದು; ಸಂತೋಷ| ೫. [ಕಾವ್ಯಮಾ] ಮೂವತ್ತು ಮೂರು ಸಂಚಾರಿ ಭಾವಗಳಲ್ಲಿ 
ಕುಗ್ಗುವುದು: ಅದರೆ ವಸಂತನ ಬೇಸರದಲ್ಲಿ ನಿರಾಶೆಗಿಂತಲೂ ಉತ್ಸಾಹ | ಒಂದು; ಔತ್ಸುಕ್ಯ: ದೈನ್ಯೋತ್ಸುಕ ರತಿ... ಇಂತೆಯ್ದೆ ಸಂಚಾರಿ 
ಭಂಗ ಹೆಚ್ಚಾಗಿತ್ತು (ಕಮನೆ. ೧). [ಉತ್ಸಾಹ್ಯ * ಭಂಗ]'` ಭಾವಂ (ಸತ್ನಾ ವ. ೭೯೫). ೬. [ಛಂದ] ಅಕ್ಷರ _ಭಂದಸ್ಸಿ ನ ಬೃಹತಿ 


ಉತ್ಸಾಹರಗಳೆ (ನಾ). ರಗಳೆ ಯೆಂಬ ಪದ್ಯಜಾತಿಯಲ್ಲಿ ಒಂದು! ಯಲ್ಲಿ ಒಂದು ಬಗೆ: ಇಂದುಯುಗಂಗಳ ಮತ ಹ ವಹ್ನಿ 
ಬಗೆ : “ಪಾದವೊಂದಕ್ಕೆ ಶ್ರಿಮಾತ್ರೆಯ ನಾಲ್ಕು ಗಣಗಳಾಗಲಿ, ಮೂರು! 5, ಪದಾಂತದೊಳ್‌ ಸುಂದರಿ ನಾಕಿಗನಿಷ್ಟದಿಂ ಸಂದುದಿದುತ್ಸುಕನಾಮದಿ 


ಗಣಗಳೂ ಒಂದು ಗುರುವೂ ' ಆಗಲಿ ಇರಲು ಕ ಉತ್ಸಾಹರಗಳೆಯೆನಿ (ಕ)0 (ಛಂದೋಂಬು. ೨-೪೮). [ಸಂ] 

ಸುವುದು? (ಕೈಪಿಡಿ. ೯೭). . [ಉತ್ಸಾಹ | * ರಗಳೆ] ಉತ್ಸು ಕೆಚಿತ್ತ (ನಾ). ಕುತೂಹಲದಿಂದ ಕೂಡಿದ ಮನಸ್ಸುಳ್ಳವನು; 
ಉತ್ಸಾಹಲಯ (ನಾ). [ಛಂದ] ಮೂರು ಮಾತ್ರೆಯ ನಾಲ್ಕು ಗಣ| |. ಕಾತರನಾದವನು : ಸುಯೋಧನ ವಧಕ್ಕೇಗೆಯ್ತೆನೆಂತಕ್ಕು ಮಂಬುಡೆ 

ಗಳನ್ನುಳ್ಳ ರಗಳೆಯ ಕ್ರಮದ ಲಯ: ಗಂಡಸರ ಹಾಡುಗಳಲ್ಲಿ ಖಾ | ನುತ್ಸುಕಚಿತ್ತನುಮ್ಮಳಿಸಿದಂ ಭೀಮಂ ಭವತ್ಯ್ರರ್ಯಮಂ 1 ದಾಯು. 

ಉತ್ಸಾಹಲಯವೂ ಪುನಃ ಫುನಃ ತೋರಿ ಬರುತ್ತದೆ (ಛಂದೋನಿ. ೨೪೭). [16 | ೬-೧೬). [ಉತ್ಸುಕ + ಚಿತ್ತ] 

[ಉತ್ಸಾಹ್ಮ + ಲಯ]. ಉತ್ಸುಕತನ (ನಾ). ೧. ಉತ್ಸಾಹ; ಕುತೂಹಲ : ಉತ್ಸುಕತನದಿಂ 
ಉತ್ಸಾಹನರ್ಧನ (ನಾ). ಉತ್ಸಾಹವನ್ನು ಹೆಚ್ಚಿಸುವುದು; ವೀರ ಪೆಟ್ಟುವೆರ್ಚಿ ಕಡುವೆಸನಂ ಮಾಲ್ಟ ಸೊಸೆ ಮಾವನ ಮಂಡೆಯಂ ಬೋಳಿ 
ರಸ. [ಉತ್ಸಾಹ + ವರ್ಧನ]: ಸಿದಳೆಂಬಂತೆ (ಧರ್ಮಾಮೃ. ೬-೫೪). ೨. ಕಾತರೆ;' ಉತ್ಕೃಂಠತೆ. 

ಉತ್ಸಾಹನೃತ್ತ (ನಾ). [ಛಂದ] ಒಂದು ಮಾತ್ರಾವೃತ್ತದ ಹೆಸರು: [ಉತ್ಸುಕ * -ತನ] 
ಉತ್ಸಾ ಕ್ಕೆ ಲಕ್ಷಣಮಂ ಪೇಟಕ್ವಿಂ -ಉತ್ಸಾಹವೃತ್ತಂ (ಛಂದೋಂಬು. |15 ಉತ್ಸು*ತೆ (ನಾ). ೧. ಕುತೂಹಲ; ಬಯಕೆ; ಔತ್ಪು ಸಿಕ್ಕಾ: ಆ ಹರಿಣ 
೫-೧೯). (ಉತ್ಸಾಹ *-ವೃ 3] ಲೋಚನೆಯ ಲೋಚನದೊಳಳಿಸಂ ಮನದೊಳುತ್ತು ಕತೆಯಂ ತನುಲತೆ 
ಉತ್ಸಾಹಶಕ್ತಿ (ನಾ). ೧. ಸಂಕಲ್ಪಬಲ. ೨. .[ರಾಜನಿಲ (ರಾಜರು, | ಯೊಳ್‌  ಫುಳಕಾಂಕುರಮನೊದವಿಸುತ್ತು ಮಿರೆ (ಮಲ್ಲಿಪು. ೩-೮೮); 
ಗಳನ್ನಿರಬೇಕಾದ) ಸಂಕಲ್ಪ ಬಲ. “ಪ್ರ ಪ್ರಭುಶಕ್ತಿ', "ಮಂತ್ರಶಕ್ತಿ? ನನ್ನ ಮನಸ್ಸಿನಲ್ಲಿ ಆಚಾರ್ಯ ಭಟ್ಟಿನಿಯರ ನಡುವೆ ಆದ ಮಾತುಕತೆ 
ಪರಾ. KE + ಶಕ್ತಿ] ಯನ್ನು ಕೇಳಲು ಉತ್ಪುಕತೆಯಿತ್ತು (ಬಾಣ. ೧೨೦). ೨. ಆಸಕ್ತಿ; 


ಉತ್ಸಾಹಸದ್ಮ (ನಾ). ಸಂತೋಷದ ಮನೆ; ವೀರರಸದ ನಿಧಿ: ನೃಪ|2| 'ಶ್ರೀತಿ; ಭಕ್ತಿ. ೩. ವಿಷಾದ ; ವ್ಯಸನ; ಪಶ್ಚಾತ್ತಾಪ 
ಕಳಕಳ, “ಇದ್ಮನುತ್ತಾ ಹಸೆದ್ಮಂ (ಪುಷ್ಪಪ. ೨-೯೬). | (ಸೆಂ. ಉತ್ಪುಕತಾ] 
[ಉತ್ಸಾಹ + ಸಜ್ಜ] | | ಉತ್ಸುಕತ್ತ (ನಾ).- ಉತ್ಸುಕತೆ೧: ಅನ್ನೆಗಂಸೌಧರ್ಮೇಂದ್ರಸಮೇತಂ 
ಉತ್ಸಾಹಿ (ನಾ). ೧. ಹುರುಪುಳ್ಳ ವನು; ಚಟುವಟಿಕೆಯಿಂದ ಕೂಡಿ! | ಚತುರ್ವಿಧವಿಬುಧನಿಕಾಯಂ ತೃತಿಯ ಕಲ್ಯಾಣಕರಣೋತ್ಸುಕತ್ವದಿಂ 


ದವನು; ಉದ್ಯಮಶೀಲ. ೨. ಸಂತೋಷದಿಂದ ಕೂಡಿದವನು: ಬಂದು ಭಗವತ್ಪಾದಪಯೋರುಹಕ್ಳೆ ಆಗೆ (ಶಾಂತಿಪು. ೮-೧೧೯ ವ). 
*ಸಂತೋಸಿಯುತ್ಸಾಹಿಯಕ್ಕುಂ? (ಮಂಗರಾ. ೬೯-೧೧). 25. [ಸಂ.) 
[< ಸ ಉತ್ಪಾಹಿನ್‌] ಉತ್ಸುಕಿಸು (ಕ್ರಿ). ಔತ್ಸುಕ್ಯುವನ್ನು ಹೊಂದು. ಉತ್ಸಾಹಗೊಳ್ಳು ; 
ಉತ್ಸಾಹಿಸು (ಕ್ರಿ). ೧. ಹುರುಪುಗೊಳಿಸು; ಹುರಿದುಂಬಿಸು; ಉತ್ಕಂಠವಾಗು; ಹಂಬಲಿಸು : ಉತ್ಸುಕಿಸಿಹೆ, ಕಾತರಿಸಿಹೆ, ಭಾವುಕ 
ಪ್ರೋತ್ಸಾಹಕೊಡು : ಸಯಂಬರಕೆ ನೆರೆದರಸುಮಕ್ಕಳೆಲ್ಲರನುತ್ಸಾಹಿಸಿ ಕತಮೇನೈ (ಮಾಂದಳಿ. ೫೦). [ಉತ್ಸುಕ + -ಇಸ್ಕು] 
[ಪಾಠಾಂ, ಉತ್ಪಾಟಿಸಿ] ನೋಡೆ ನೋಡೆ (ಪಂಪಭಾ: ೩-೬೬ ವ); ಉತ್ಸುಖ (ನಾ). ಉತ್ತಮಸುಖ; ಶ್ರೇಷ್ಠಸುಖ: ಅಖಿಳ ಸುಜನಾಳಿ 


೨. ಹುರುಪುಗೊಳ್ಳು ; ಉತ್ಸಾಹಗೊಳ್ಳು : ಇನ್ನಾ ಕಾದಂಬರಯುಮ |3| ಗಳ್ಗೆ ಉತ್ಸುಖಂ ಪೆರ್ಚಿದುದು (ಕೊಟ್ಟೂಬ. ೨-೨).  [ಸಂ.] 
ನೆನ್ನೆಯ ಕೆಳೆಯನುಮನೆಂ[ತುಮಾಂ ಕಂಡೆನೆನು] ತ್ತುಂ ನೃಪತ ನೂಜ! ಉತ್ಸೃಷ್ಟ (ಗು). ಬಿಡಲ್ಪಟ್ಟಿ ; ತೃಜಿಸಲ್ಪಟ್ಟ : ಅತಿಮನೋಹರಮಾದ 


ನಜ 
ನಾಗಳ್‌ ತನ್ನೊ ಳೆ ಬಗೆಯುತ್ತಮೆನಸುಮುತ್ಸಾ ಹಿಸಿದಂ (ಉದಂಉ. | ಲತಾಗಹನದೊಳುತ್ಸೃಷ್ಟಸಕಲವ್ಯಾಪಾರನುಂ ವಿಗತನಿಮೇಷನುಮೆನಿಸಿ 
೫೦೦); ಸು ಹಿಸಿದನು (ಕುವ್ಕಾ ವ್ಯಾದ್ರೋ. ೧೦-೧೨); ಬರೆದನಂತೆಯುಂ ಕಂಡರಿಸಿದನಂತೆಯುಂ . «. . ಇರ್ದಂ (ಕಾದಂಪೂ. 
ಮುನಿಗಳುತ್ತಾಹಿಸಿದರು . . ಸೂಸಿದರು Re: ಪೂಮಳೆಯ | ೮೨೮). [ಸಂ.) 


(ತೊರರಾ. ೧-೧೧-೨೩)... [ಉತ್ಸಾಹ್ಮ * - ಇನ್ನು] [5 ಉತ್ಸೃಷ್ಟಭವ (ನಾ). ಸಂಸಾರವನ್ನು ತ್ಯಜಿಸಿದವನು; ಭವವನ್ನು 
ಉತ್ಸಿಕ್ತ (ಗು). ೧. ಚಿಮುಕಿಸಲ್ಪಟ್ಟ ; ನೆನೆದ; ತೊಯ್ದ : ಸಮುದಿತ | ಅತಕ್ಸ ಮಿಸಿದವನು: ಸಂಸ್ಟೃಷ್ಟ ದೇವಾಂಶುಸಿಕ್ತರೀ ಭಕ್ತಜನ ಆತ್ಮ 


ಮಳೆರೆಂಜೋತ್ಸಿ ಕ್ಷೆ ಪಾವಾಂಬುಜಾತೇ (ಕಾಜಶೇ. ೧-೧೩೬). ೨. ಗರ್ವ! | ಸಂದರ್ಶನೋತ್ಸ್ರ ಷ್ಟಭವರು (ಜಳ ೩೬-೨), 

ದಿಂದ ಕೂಡಿದ ; ಕೊಬ್ಬಿದ. ೩. ಉದ್ವಿಗ್ನಗೊಂಡ ;` ಕಳವಳ: : [ಉತ್ಸೃಷ್ಟ * ಭವ] 

ಗೊಂಡ. ಚ [ಸಂ.] : ಉತ್ಸೇಕೆ (ನಾ). ೧. ಚಿಮುಕಿಸುವುದು; ಪ್ರೋಕ್ಷಣ. ೨. ನೊರೆ 
ಉತ್ಸುಕ (ಗು). ೧. ಕುತೂಹಲದಿಂದ ಕೂಡಿದ : ಜಿನೇಂದ್ರ ದ್ವಿತೀಯ,4 ಗೂಡುವಿಕೆ; ನೊರೆಗಟ್ಟುವಿಕೆ. ೩. ಗರ್ವ; ದರ್ಪ; ಅಹಂಕಾರ: 

ಕಲ್ಯಾಣೋತ್ಸುಕರಾಗಿ ಬಕೆವರೆ( ಶಾಂತಿಪ. ೧೦-೩ವ); ಸ್ಥನ ಸತ ಇದು ಗಂಗಾಪೂರಪೂತಂ ನಡೆವಳಿಯಿದು ವಿಕ್ರಾಂತವುತ್ಸೇಕವೆಂದುಂ 


ನಮುಖಾಲೋಕನೋತ್ಸುಕಂ ಗೋಕುಲಕ್ಕೆ ಪೋಗಿ (ಜಗವಿ. ೩-೨೩ ವ). ! |  ಪದನಂ ಪೋಲಾಳ್ವದಂಡಾಧಿಪ ಪಡೆಯದು ನಿನ್ನಲ್ಲಿ (ಎಕ. ೫1, ದಾವಣ. 
೨. ಅಗಲಿಕೆಯಿಂದ ಕಾತರವಾದ ; ವಿರಹದಿಂದ ಹಂಬಲಿಸುವ. | '. ೨೫-೬೫; 1224). (ಸಂ.] 

೩. ಶಾಂತಿಯಿಲ್ಲದ;' ಸ್ತಿಮಿತವಿಲ್ಲದ. (ನಾ). ೪. ವೇಗಶಾಲಿ;' , ಉತ್ಸೇಕಸಂಹರ (ನಾ). ಗರ್ವವನ್ನು ಕಳೆಯುವವನು; ದರ್ಪವನ್ನು 
ಚಟುವಟಿಕೆ ಯುಳ್ಳ ಕ್ಸ ವ ನು: “ಪ್ರತೂರ್ಣಃ ತ್ವರಿತ, ತೂರ್ಣಃ, |45: ಅಪಹರಿಸುವವನು : ಉತ್ಸೇಕಸಂಹರ ವಿಯತ್ತ್‌ಸರಿನ್ಮಸ್ತಕ ... ಜಯ 
ಉತ್ಸುಕಃ, ಪ್ರಸೃ ತುತ ೫ ಚೆಚ್ಚರಿಗಂ'' (ಹ ಲಾ ಯು. ೫೮-೧೯೮). | |, ಜಗತ್ಸೇವ್ಯ ವಿಶ್ವನಾಥಾ (ಪದ್ಮರಾ. ೪-೧). [ಉತ್ಸೇಕ + ಸಂಹರ)] 


ಉತ್ಸೇಧ ೪0೩ ಉದಕಮಂತ್ರ 


ಉತ್ಸೇಧ (ನಾ). ೧. ಎತ್ತರ; ಔನ್ನತ್ಯ: ಅದು ಜನಮತದೊಳ್‌| |ಉದಂಚು (ನಾ). ಮೇಲ್ಮುಖವಾದುದು; ಊರ್ಧ್ವಮುಖ 


ದ್ವಿಸಪ್ತ ರಜ್ಜೂತ್ಸೇಧಂ (ಅದಿತ. ೧-೪೪). ೨. ಉದ್ದ; ದೀರ್ಫ : ಜನಪ | ವಾದುದು: ಮಾಣಿಕ ಕರ್ಣಪೂರದುದಂಚಿನೊಬ್ಬುಳಿವೆಳಗು ನುಣ್ಣೋ 
ಕೇಳುತ್ಸೇಧ [ಪಾಠಾಂ. ವಿಸ್ತೀರ್ಣ] ಶತಯೋಜನ ತದರ್ಧದೊಳಗಲದಳತೆ ; ಳುಗಳ ನರುವಣ್ಣ ಮುಂಚಿ ಮುಪ್ಪುರಿಯಾಗಿ ಪಸರಿಸಿ ಸಂಚರಿಸಿದುದು 
ಯಿದೆನಿಪುದಿಂದ್ರಸ್ಥಾನ (ಕುವ್ಯಾಸ. ಓರಿಇ. ೧-೧೧೬). ೩. ಉತ್ತಮ ದೇವಸದನದಿ ಪಂಚಮುಖನಂಗಪ್ರ ಭಾಪರಿಪೂರ್ಣಮಾದಂತೆ (ಶಂಕದಾ. 
ವಾದ ಕೆಲಸ; ಒಳ್ಳೆಯ ಕಾರ್ಯ: “ಉನ್ನತಕಾರ್ಯದಲ್ಲಿ ಉತ್ಸೇಧ| 5| ೨-೪೫). [೮ ಸೆಂ. ಉದಂಚತ್‌] 

ಮೆಂಬುದು? (ಮಂಗರಾ. ೧೪೦-೯). ೪. ಪ್ರಯೋಜನ; ಲಾಭ. | |ಉದಂಡ,ೈ (ಗು). (ಉಕ). ದೀರ್ಫ್ಥವಾದ : ತಮ್ಮಾ, ನಿನಗೆ ಉದಂಡ 
೫. ದೇಹ; ಶರೀರ: “ಕಾಯದಲ್ಲಿಯುಂ ಉತ್ಸೇಧಮೆಂಬುದು * ಆಯುಸ್ಯನಿರಲಿ (ಮುಂಬಯ.- ೬-೨೧೧). ' [ಆ ಸೆಂ. ಉದ್ದಂಡ] 


(ಹಲಾಯು. ೧೩೪-೧೭). ೬. ಕೊಲ್ಲುವುದು; ವಧಿಸುವುದು: “ವಧಂ | | ಉದಂಡ್ಕ (ಅ).(ಉಕ). ದೀರ್ಫ್ಥವಾಗಿ; ಬಹುಕಾಲದವರೆಗೆ: ಇನ್ನು 
ಪ್ರಯೋಜನ ಮಹೌನ್ನತ್ಮಂಗಳುತ್ತೇಧವಕ್ಕು” (ನಾನಾರ. ೧೩೩). | ತಾವೇ ಇವರ ತಂದೆ ತಾಯಿಗಳು ಎಂದು' ಹೇಳಿ ಮಕ್ಕಳನ್ನು ಉದಂಡ 
[ಸಂ.] [19 ವಾಗಿ ಆಶೀರ್ವದಿಸಿ ಅವರನ್ನು ಯಷಿಗಳಿಗೆ ಒಪ್ಪಿಸಿದನು (ತುಳಸಿ. ೬೨). 


ಉದ (ನಾ). ನೀರು; ಜಲ: ಉದಬಿಂದುಗೆತ್ತು ಗಿರಿಸಾನು ದೇಶಡೊಳ್‌ [ಆ ಉದ್ದಂಡ್ಕ) 
ಕಾಯ್ದ ಬಿದಿರ ಪೊಸಮುತ್ತಂ ನುಂಗಿದ ಸೋಗೆನಿಂಡಣಂ ಮಜುಗಿದು| | ಉದಂತ್ಮ (ನಾ). ವೃತ್ತಾಂತ; ಸುದ್ದಿ; ಸಮಾಚಾರ: ಅಗಳ್‌ 
ವುಂಡಿಗೆ ಬೇಯೆ ಕೆಂಡಮಂ ನುಂಗಿದವೋಲ್‌ (ಪ ರಾಮಾ. ೭-೯೬). ಪರಿಹಿತಾಸ್ರವನಂತಿರ್ದ ವಾಸವನಂ ದುರ್ದಂತನಳೀಕೋದಂತಂಗಳಿನಾ 
`"ಉದಕುಂಭ' ಪರಾ. [ಸಂ.] ಈ ಯಾಂ ಮೆಲ್ಲನಲ್ಲಿಗೆ ಪೋಗಿ (ಆದಿಪು. ೩-೮೮ ವ) ; ಇಂದೆ 

ಉದಂಕ (ನಾ). ೧.:ಎಣ್ಣೆಯನ್ನು ಹಾಕುವ ಚರ್ಮದ ಚೀಲ; |1| ನಿನ್ನ ಚಿಂತಾಸರಿಹಾರಕಮಪ್ಪುದೊಂದುದಂತಮಂ ಕೇಳ್‌ (ಪುಷ್ಪ ಪು 
ಬುದ್ದಲಿ. ೨. ಒಬ್ಬ ಖಯಸಿಯ ಹೆಸರು. [ಸಂ.] - ೩-೧೦೨ ವ). .[ಸಂ.] 

ಉದಂಚ (ಗು). ೧. ಚೆನ್ನಾಗಿ ಮುಂದುವರಿಯುವ ; (ಬಾಣದಂತೆ) | | ಉದಂತ್ಯ (ನಾ). ಉ ಎಂಬ ವರ್ಣದಿಂದ ಕೊನೆಗೊಳ್ಳುವ ಶಬ್ದ: 
ನೇರವಾಗಿ ಗುರಿಯನ್ನು ಮುಟ್ಟುವ: ಇನ್ನಂಜಿನಂಜಿನಾಹಾ ಉನ್ನತ | | ಜನಿಯಿಫುದುದಂತ ಕೃತ್ಸರ್ವನಾಮ ಗುಣವಚನ ಸಂಖ್ಯೆಗಳ್ಳೆ (ಶಮ ದ. 
ಬಲನಾಯ್ಕಿನನುತ್ತೆ ವಿಭ್ರಮಬಳಸಂಪನ್ನ ಕಾಮಂ ತೆಗೆದಂ Fp ೧೧೦). [ಸೆಂ.] 
ದುದಂಚಸಂಚಬಾಣಮನಾಗಳ್‌ (ಗರ. ೮-೪೩). ೨. ಗದಾಯುದ್ಧ 20] ಉದಂಶು (ನಾ). ಮೇಲೆ ಎದ್ದ ಕರಣ; ಮೇಲ್ಮುಖವಾಗಿ ಹರಡಿದ 
ದಲ್ಲಿ ಒಂದು ಕ್ರಮ, --ಭಂಗಿ: ಲವಣಿ ಲಹರಿಯುದಂಚ ನವವಿ ಕಿರಣ: ಪದಿನಾಲ್‌ ಸಾಸಿರ ನಾಯಕರುದಂಶುಮಣಿಮಕುಟಕಿರಣ 
ದ್ರವಣ ಲಘುವಿನ್ನಸ್ತವೆಂಬೀ ವಿವರದಲಿ ಕಾದಿದರು ಕೌತುಕವೆನಲು ಸುರ ಮೊಡನಂಬರಮಂ ಪುದಿವಿನಮೊಡನೆಟ್ಹ ರ್‌ ಬಿಂಜದಡವಿಯಂ ಬೇಗೆ 
ನಿಕರ (ಕುವ್ಯಾಗ. ೬-೨೫). [ಸಂ. ?] ಬಳೆಸಿದತ್ತೆ ೦ಬಿನೆಗಂ ( ಪಂರಾಮಾ. ೯-೫೩). [ಸಂ.] 


ಉದಂಚತ್ತೋರಣ (ನಾ). ಎತ್ತಿಕಟ್ಟಿರುವ ತೋರಣ: ಉದಂಚ| | ಉದಕೆ, (ನಾ). (ದಕ). ಸೊಪ್ಬಿ ನಿಂದ ಮಾಡಿದ ತಿಳಿ ಸಾರು; 
ತ್ರೋರಣಂ ಚಿತ್ರ ಭಿತ್ತಿ ಲತಾಮಂಟಿಪವೆಂಬಿವಿಲ್ಲದ ಜಿನಾವಾಸಂಗಳಿ [25 ಎಸರು : ಈ ಕೋಣೆಯಲಿ ಸ ದರೂ ಮುಚ್ಚಿ ಮಡಗಿದ್ದಾರು... 


ಲ್ಲೆಲ್ಲಿಯುಂ (ಪುಸ್ಪಪು. ೨-೭೩). [ಸಂ. (ಉದಂಚತ್‌ + ತೋರಣ) ಎನ್ನುತ ಹುಡುಕಿನೋಡಿದೆವು; ಉದಕದ ಅಲಸೂಂದೆಗೂವೆ ಒಂದು 
ಉದಂಚನ (ನಾ). ೧. ಮೇಲಕ್ಕೆ ಏಳುವುದು. ೨. (ಬಾವಿಯಿಂದ) | ! ಕಾಸಿಲ್ಲ! (ಎಗಡ. ೬೪); ಹೆಸರಿನಲ್ಲಿ ಗೊತ್ತಾಗುತ್ತ ಬೆರಕ್‌ ಸೊಪ್ಪಿನ 

ನೀರನ್ನು ಮೇಲಕ್ಕೆ ಎತ್ತುವ ತೊಟ್ಟಿ ; ಬಾನಿ. &. ಮುಚ್ಚಳ; | ಉದಕದ ರುಚಿ, ಊಟಮಾಡಿದರೆ ಗೊತ್ತಾ ಗುತ್ತೊ (ರುದ್ರಿಮ. ೮೨). [೨] 

ಮೇಲೆ ಮುಚ್ಚುವ ಸಾಧನ: 4"ಎಸರ್ಮುಚ್ಚೆಯಪಿಧಾನವದುದಂಚನ ಉದಕ್ಕ (ನಾ). ನೀರು; ಜಲ; ಪಂಚಭೂತಗಳಲ್ಲಿ ಒಂದು: 

ಮೆನಿಕ್ಕು” (ಮಂಗರಾ. ೬೨-೨೩). [ಸಂ.] 30] ಹೃದಯದ ಕಳಂಕಿಲ್ಲದೋರಂತೆ ನಾರನುಟ್ಟುದಕಮಂ ಕುಡಿಕುಡಿದು 
ಉದಂಚಿತ (ಗು). ೧. ಮೇಲಕ್ಕೆ ಎತ್ತಿರುವ; ಎದ್ದು ಕಾಣುವ ; | (ಹಚಕಾ. ೩-೩೧). [ಸಂ.7 

ಹೊಮ್ಮುವ: ಉರ್ಕಿ ಸೊರ್ಕೆ ದಶಕಂಠನುದಂಚಿತಕಂಠನಾಗಿ ಬಿಟ್ಟಟ್ಟದೆ ಉದಕದೀವು (ಕ್ರಿ). ನೀರನ್ನು ತುಂಬು: ಸರಸಿಜಪಾಣಿಯೊಳೊರ್ಮೆ 

ಯ ಕಾಳೆಗಂ ( ಪಂಠಾಮಾ. ೧೧-೨೩); | ಯುದಕದೀವಿ ಪರಿಪೂರ್ಣೇಂದುವದನೆಯ ಸರಸಕೇಳಿಗೆ ಬಂದು ಸೋತಾಗ 

ಕ್ರಮೋದಂಚಿತೆ ನಿರವಧಿ ಗಾಂಗೇಯಕಂ.... ರಕ್ಷಿಸುಗೆ ವಸುಧಿಯಂ | ಹಿಂದಕೆ ತೆರಳಿದಳೇನ ಬಣ್ಣಿಸುನೆ (ಕಂನವಿ. ೨೫-೧೨೫). 

ಯುದ್ಧ ೈರಂಗತ್ರಿಣೇತ್ರಂ (ಜಗನಿ. ೧-೩); ಒರ್ವನುದಂಚಿತರಾಗದೆ |5| [ಉದಕ್ಕ * ತ] 

ಸೌರಾಷ್ಟ್ರ ಪುರಕ್ಕೆ ಳ್ತಂದೊಲವಾಂತು (ಉದ್ಭದೇ. ೩-೨೩). ೨. ಉಂಟಾದ; | | ಉದಕಬುದ್ದು ದ (ನಾ). ನೀರಿನ ಗುಳ್ಳೆ ನದಿಯ ತೆರೆಯವೊಲುರುಳಿ 

ಒಡಗೂಡಿದ ; ಮೇಲೆದ್ದ: ಪ್ರನೋದೋದಂಚಿತ ಕೋಮಾಂಚ| | ಹೊರಳುತಿರುವುದು ಜೀವ ಮೊದಲಿಲ್ಲ A ನಿಲುವಿಲ್ಲವದಳೆ ಬದು 
` ಕೆಂಚುಕಿತ ಶರೀರನಾದಂ (ಬರ. ೩-೧೧ ವ); ರಾಜ್ಞೀನಿವಾಸದಂತೆ | | ಕೇನು ಸಾವೇನು ಸೊದೆಯೇನು ವಿಷನೇನು? ಉದಕಬುದ್ಧುದನೆಲ್ಲ 

ಜರತ್ಯ ಂಚುಕಿಶತೋದಂಚಿತಮುಂ (ಚಂದ್ರಪು. ೫-೫೨ ವ]. (ಸಂ.] | | (ಮಂಕುಕ. ೧೮). [ಉದಕ್ಕ + ಬುದ್ಭುದ] 


ಉದಂಚಿತತರ್ಜನಿ (ನಾ). ಮೇಲೆ ಎತ್ತಿದ ತೋರುಬೆರಳು: ಪ ಪ್ರತಿಹಾರ 4 ಉದಕೆಮಂತ್ರ (ನಾ). ೧. [ತಂತ್ರಶಾ] ಒಂದು ಯಂತ್ರ ದ ಹೆಸರು: 
ವೃತ್ತಿಯಿಂ ಸುರಪತಿದೇವಾಸುರರ ನೆಗಟ್ವ ಕಳಕಳಮನುದಂಚಿತತರ್ಜ| | *ಅನುಕ್ರ ಚ ಆಜಕ್ಕರಂಗಳಂ ಬರೆವುದು ಇದು ಯಂತ್ರವಿಧಾನಂ 
ನಿಯಿಂ ನಿಯಮಿಸಿ ಒತಸಂಚಟೋ ಸವಾರ ಪರಿಣತಿವೆತ್ತಂ (ಮಲ್ಲಿಪು. | ಉದಳನುಂತ್ರಪೆಂಬುದೀಯಂತ್ರದ ಪೆಸರು ಕಲಶಸ್ವಾ ಪನೆಸಂ ಗ 
೧೩-೧೪೨). , [ಉದಂಚಿತ * ತರ್ಜನಿ] i ಪ್ರಶಸ್ತಂ? (ಪ್ರತಿಷ್ಠಾ ೧೦-೫೧). ೨, ಜಲಸ್ತಂಭನ ಮಂತ್ರ: ಪಸಿ 

ಉದಂಚಿತಭ್ರುಕುಟಿ (ನಾ). ಮೇಲೆತ್ತಿದ ಹುಬ್ಬುಗಂಟನ್ನುಳ್ಳವನು : ದುಣ್ಣಪಟ್ಟು ಬಿರ್ದಿರ್ದು ಸಮುದ್ರದ ತಡಿಯೊಳುದಕಮಂತ್ರದ ಬಲದಿಂ 
ಸೌಮಿತ್ರಿ ಸುಗ್ರೀವಂಗೆಂದನುದಂಚಿತಭ್ರುಕುಟ ಗಂಡೋದ್ಧಾರಿಘಕ್ಕೋ ul ನುಸುಳ್ಳೊಡೆ ಜಳನಿಧಿಯಂ ಕರುಣಿಸಿ ಕೊಟ್ಟರ್‌ ಭನಮನಂಜಿಕೊಟ್ಟರೆ 
ದಕಂ (ಪಂರಾಮಾ. ೧೧-೧೭೩). [ಉದಂಚಿತ * ಭ್ರುಕುಟ]) |. ದಿವಿಜರ್‌ (ಆದಿಪು. ೧೪-೬೮). [ಉದಕ್ಕ * ಮಂತ್ರ) 


ಉದಕನಾಸಿ 


ಉದಕವಾಸಿ (ನಾ). ನೀರಿನಲ್ಲಿ ವಾಸಮಾಡುವ ಪ್ರಾಣಿ; ಜಲಚರ 
ಪ್ರಾಣಿ: ನೀರ್ಮಾನಸರಂತೆ ನೀರೊಳ್‌ ನೆಲಸಿರ್ದುದಕವಾಸಿಗಳುಮಂ 
- ನೋಡುತಿರ್ದ ರಾಜಕುಮಾರನಂ ಆಲ್ಲಿರ್ದುದೊಂದು ರಾಜಕೀರಂ 
ಕಂಡು (ಪಂಚತಂ. ೧೧೯-೧೨). [« ಸಂ. ಉದಕವಾಸಿನ್‌] 
ಉದಕಶಾಂತಿ (ನಾ). ಒಂದು ಬಗೆಯ ಶಾಂತಿಕರ್ಮ; ಕೆಲವು 
ಶುಭಕಾರ್ಯಗಳ ಮೊದಲಲ್ಲಿ ತೀರ್ಥಕಳಸವನ್ನು ವಿಧ್ಯುಕ್ತವಾಗಿ 
ಅರ್ಚಿಸಿ ಅಭಿಮಂತ್ರಿಸಿ ಆ ಕಳಸದ ಉದಕದಿಂದ ಪ್ರೋಕ್ಷಣೆ 
ಮಾಡಿಸುವುದು : ಉದಕಶಾಂತಿ ಮುಗಿದ ಮೇಲೆ ಮುಂದಣ ಕಾರ್ಯ 
(ರೂಢಿ). ಔ ಚೌಲ, ಉಪನಯನ, ಗರ್ಭಾಧಾನ, ಸೀಮಂತ, 
ಪುಂಸವನ ಮೊದಲಾದ ಸಂದರ್ಭಗಳಲ್ಲಿ ಕಲಶದಲ್ಲಿ ವರುಣನನ್ನು 
ಆವಾಹನೆಮಾಡಿ ಸೋಡಶೋಪಚಾರಗಳಿಂದ ಪೂಜಿಸಿ ಶಾಂತಿ 
ಮಂತ್ರಗಳನ್ನು ಜಪಿಸಿ ಆ ನೀರಿನಿಂದ ಪ್ರೊ (ಕಣೆ ಮಾಡುವುದು. 
ವ್ಯಾಧಿಗ್ರಸ್ತ ಸ ರಿ (ಛಾಯಾಭಿಷೇಕ--ಪ್ರೊಕ್ಷಣ ಮಾಡಿ) ತೀರ್ಥ 
ವನ್ನು ಪ್ರಾ ್ರ್ರಾಶನಮಾಡಿಸುವುದು. ಗ್ರಹಪೀಡಾಸಂದರ್ಭಗಳಲ್ಲೂ 
ಇದ ನ್ನ್ನ ಮಾಡಿಸುತ್ತಾರೆ. [ಉದಕ್ಕ * ಶಾಂತಿ] 
ಉದಕಸದ. (ನಾ). ನೀರಿನ ಆಶ ಶ್ರಯ; ಜಲಾಶಯ; ಸಮುದ್ರ : 
ವರಾನತಂಗಳೇಳದಿತೆಗಳುಟ್ಟ ಲಿಸೆ ಚಕ್ರಾಕಾರದೊಳ್‌ ನಿಂದು ಸೊಂಡಿಲ್ಲ 
ಳಿಂದಾಂತುವೊಂದುದಕಸದ್ಮದಿಂ ಮೂಡಿಬಂದಮೃತರುಚಿಯಂಬುಜದ 
ಮುಕುಳಮಂ (ಶ್ರೀರಾಮಾ. ೮೬೦-೬೪). ' [ಉದಕ್ಕ + ಸದ್ಮ] 
ಉದಕಸ್ತಂಭಿನಿ (ನಾ). ಒಂದು ವಿದ್ಯೆ; ಜಲಸ್ತಂಭನ ವಿದ್ಯೆ: 
ಮತ್ತೊಂದು ದಿವಸಂ ಪ್ರಜ್ಞಸ್ತಿ ಕಾಮರೂಪಿಣಿ ಅಗ್ನಿಸ್ತಂಭಿನಿ ಉದಕ 
ಸ್ಮಂಭಿನಿ. . . ಎಂಬಿವು ಮೊದಲಾಗಿ ಕುಲವಿ ದ್ಯ ಜಾತಿವಿದ್ಯೆ ಗಳೊಳ್‌ 
(ಚಾವುಂಉ. ೨೧೦). [ಸಂ. ಉದಕಸ೦ಜನೀ] 
ಉದಕಾರ್ಗಳ (ನಾ). [ಜ್ಯೋತಿ] ಸುಲಭವಾಗಿ ನೀರಿನ ನೆಲೆಯನ್ನು 
ಗುರುತಿಸುವ ಶಾಸ್ತ್ರ; ಜಲಶಿಲ್ಪ: ಧರೆ ಪೊಗಲ್‌ ಮಲಯ 
ಕುಜಿಪಂ ವರಹಿತಮಂ ನೆಜಕೆಯೆ ಪೇಟಕ್ತಿನುದಕಾರ್ಗಳಮಂ (ಆಟ್ಟಿಮ 
೧೧-೧). [ಉದಕ್ಕ + ಅರ್ಗಳ] 
ಉದಕುಂಭ (ನಾ). ನೀರಿನ ಗಡಿಗೆ, ಕೊಡ ; ಬಿಂದಿಗೆ; ನೀರು 
ತುಂಬುವ ಪಾತ್ರೆ : ಚುಲ್ಲಿ ಪೇಷಣಿ ಕಂಡನಿ ಉಪಸ್ಯ್ಕರ 'ಉದಕುಂಭ 
ಎಂಬೈದು ಗೃಹೋಪಕರಣಗಳು ° * * ಉದಕುಂಭ ನೀರುತುಂಬುವ 
ಪಾತ್ರೆ (ಆರ್ಯಧ. ೧೮೭). [ಸಂ.] 
ಉದಕ್ಕು (ನಾ). ಉತ್ತರ ದಿಕ್ಕು (8). [ಆ ಸಂ. ಉದಚ್‌]] 
ಉದಕ್ಕೆ (ನಾ). ಮುಟ್ಟಾದವಳು ; ಸ್ನಾನಮಾಡಿ ಶುದ್ಧಳಾಗಬೇಕಾ 
ದವಳು ; ರಜಸ್ವಲೆ. [ಸಂ. ಉದಕ್ಕಾ) 
ಉದಗಯನ '(ನಾ)- ಉತ್ತರಾಯಣ: ಉದಗಯನಕ್ಕಜಕಿ ಶಿಶಿರಂ 
ಮೊದಲಾಗಿರೆ ಮೂಲ ಯತುಗಳ್‌ (ಜಾತತಿ ೨೪-೪)- 
(ಸಂ. (ಉದಚ್‌ + ಅಯನ)] 
ಉದಗಲಿಸು "ಉದ್ಗರಿಸು' ನೋ. 
ಉದಗ್ಗತಿ (ನಾ). (ಸೂರ್ಯನ) ಉತ್ತರ ದಿಕ್ಕಿನಲ್ಲಿಯ ಗಮನ; 
ಉತ್ತರಾಯಣ: 
[ಸೆಂ. (ಉದಚ್‌ + ಗತಿ) 
ಉದಗ್ಭವ (ನಾ). ಉತ್ತರ ದಿಕ್ಕಿನಲ್ಲಿ ಹುಟ್ಟಿದುದು: “ಉದೀಚೀನಂ 
ತಾ (ಉದಗ್ಭವಂ) ಬಡಗಲಲ್ಲಿ ಹುಟ್ಟಿ ಸಿದ್ದು ” (ಸಿದ್ಧ್ರಾತಿ. ೨೭). 


"[ಸಂ.) 


ಉದಗ್ಳೊಮ (ನಾ). ೧. ಉತ್ತರಕ್ಕೆ ಆಥವಾ ಮೇಲುಭಾಗಕ್ಕೆ «| 


ತಿರುವಿಹಾಕಿದ ಮಣ್ಣು. ೨. ಬಿಳಿಯ ಮಣ್ಣಿನ ನೆಲ: 


೯೦೪ 


20 


25 


30 


ಟಿ 
ಗೆ 
ತ 
| 


ಆ ುಣ೫ | 
ಉದಗ್ಗತಿಃ - ಉತ್ತರಾಯಣ (ಸಿದ್ಧಾಂತಿ. ೩೭). |40 


ಉದಜಲೋಚನೆ 


“ಪಾಂಡುಭೂ' ಮ)ಮಿಃ, ಉದಗ್ಳೂ(ಮ)ಮಿಃ, ಈ ೨ ಮೊಗೆಯ 
ಭೂಮಿ? (ಹಲಾಯು ೨೬-೫); “ ಮಸಭೂದಗ್ಳೂ ಮ ಪಾಂಡುಮಹಿ 
ಯೆನಿಸಿಕ್ಕು ? (ಮಂಗರಾ. ೨೮-೩). ೩. ಫಲವತ್ತಾದ "ಮಣ್ಣು. [ಸಂ.) 
ಉದಗ್ಳ್ರೂ ಮಿ (ನಾ). ಎ ಉವಗ್ಳೂಮ : * ಪಾಂಡುಭೂ (ಮ) ಮಿಃ, 
ರಾ ತ್ರ(ಮ)ಮಿಃ ಈ ೨ ಮೊಗೆಯ ಭೂಮಿ ? (ಹಲಾಯು. ೨೬-೫). 
[ಸಂ.) 
ಉದಗ್ರ (ಗು). ೧. ಮೇಲೆ ಮುಖಮಾಡಿದ ; ಎತ್ತರವಾದ: ಅಭ್ರಂ 
ಕಷಶಿಖರಿ ಶಿಖರದುರ್ಲಂಘ್ಯ ಮಪ್ಪ ಗಿರಿಮರ್ಗದ ಪೆಂಪುಮಂ ಉದಗ್ರ 
ತರುಗಹನದುಷ್ಟ್ರನೇಶಮಪ್ಪ ವನದುರ್ಗದುನ್ನತಿಯುಮಂ ಒಳಕೊಂಡು 
(ಆದಿಪು. ೧೬-೫೭ ವ) ; ಉದಗ್ರೆ ಮಂದಿರ ಶಿಖರಿ ಶಿಖರದೊಳ್‌ ಪ್ರತಿಮಾ 
ಯೋಗಂ ನಿಂದು (ಸುಕುಮಾ. ೯-೧ ವ). ೨. ಹೆಚಾ ದ; ಶ್ರೇಷ್ಠ ವಾದ: 
ಸಮಧಿಕರಸ್ತ್ರ ಶಸ್ತ್ರಬಲದೊಳ್‌ ದ್ದ ಢಕಾಯದೊಳತು? ದಗ್ರ ವಿಕ್ರಮದೊಳ 
ನಂತವೀರ [ಸೊರೋೇಕವಿಧಪ್ರಥನಂಗಳೊಳ್‌ ಜತ, ೫1%) 
ಬೆರಳ ತೂಗಿದನಡಿಗಡಿಗೆ ಹಲಧರನುದಗ್ರಗದಾವಿಧಾನಕೆ ಶಿರವನೊಬೆದನು 
ಶಾರಿ ಮಿಗೆ ಮೆಚ್ಚಿದನು ಯಮಸೂನು. (ಕುವ್ಯಾಗ ೭-೫. (ನಾ). 
೩. ವೀರ; ಶೂರ; ಪರಾಕ್ರಮಿ: ಎಅಗದುದಗ್ರರಿಲ್ಲೊಆಿಯ 
ಬಾಯೊಳೆ ನೇಲದ ರಾಯರಿಲ್ಲ ಕಂಡುಜು ಸೆಜಕಿಗೊಟ್ಟು ತೊಟ್ಟುವೆಸ 
ಗೆಯ್ಯದ ಮಂಡಳನಾಥರಿಲ್ಲ (ಎಇ. 2011, ೪೧ ; 1112). [ಸಂ.] 
ಉದಗ್ರ ಚರಿತ (ನಾ). ಶ್ರೇಷ್ಠವಾದ ಚಾರಿತ್ರ್ಯವುಳ್ಳವನು : ನಿಗ್ರಹಿ 
ಸಲೇಕಕಟ _ಕುರುಕುಲದಗ್ರಿಯನನೆಂದಖಳಸಚಿವರುದಗ್ರಚರಿತರು 
ಮುರಿದು ನುಡಿದರು ನೀತಿವಚನದಲಿ (ಕುವ್ಯಾ ಸ. ೧೬-೫೨). 
[ಉದಗ್ರ + ಚರಿತ] 
ಉದಗ್ರಪೀಡೆ (ನಾ). ಅತಿಶಯವಾದ ಹಿಂಸೆ; ಉಪದ್ರವ; ತೀವ್ರ 
Me ಕಷ್ಟ: ಉದಗ್ರಪೀಡೆಗೆಡೆಯಾದ BSS 
Ma (ಪುಷ್ಪಪು. ೧೩-೩೨). [ಉದಗ್ರ + ಪೀಡೆ] 
ಉದಗ್ರ ಮೂರ್ತಿ (ನಾ). ಉನ್ನತವಾದ ಮೂರ್ತಿ: ಆಪೂರಿತಲೋಹಿತ 
ಪ್ರಕಟಭೀಕರ ನೇತ್ರನುದಗ್ರಮೂರ್ತಿ ಗಂಭೀರನಿನಾದನುನ್ನಮಿತಡಂಚಲ 
ವಾಲಧಿ ತನ್ನೊಳೊಪ್ಪೆ ಕಂಠೀರವನಾಯ್ತು (ಸಂಚತೆಂ. ೨೬೧-೧೯). 
[ಉದಗ್ರ* ಮೂರ್ತಿ] 
ಉದಗ್ರಾವನಿಪ (ನಾ). ಶ್ರೇಷ್ಠನಾದ ರಾಜ: ನುಡಿವುದನೆ ಮಜ್‌ದು 
ಪೆಜತಂ ನುಡಿಯೆ ಕೆಲರ್‌ ಪಾವಡರ್ದವೊಲಿಕಿ ಕೆಲಕೊಯ್ಮನೆ ತುಡುಗೆ 
ಯನೋಸರಿಸೆ ಕೆಲರುದಗ್ರ್ರಾವನಿಪರ್‌ (ಪಂಪಭಾ. ೩-೫೦). 
[ಉದಗ್ರ + ಆನನಿಪ] 
ಉದಜ್ಮುಖ (ಗು). ಉತ್ತರ ದಿಕ್ಕಿಗೆ ಅಭಿಮುಖವಾಗಿರುವ 
ಉತ್ತರಕ್ಕೆ ಮುಖಮಾಡಿಕೊಂಡ : ತದ್ವಿಜಯಾವಸಾನದೊಳ್‌ ಜೈನ 
ಶಾಸನಚೂಡಾಮಣಿಯುದಜ್ಮು ಖನಾಗಿ ಪಯಣಂ ಬರೆವರೆ (ಶಾಂತಿಪು. 
೧೧-೨೨ ವ). (ಸಂ. 
ಉದಜ, (ನಾ). ದನಕರುಗಳ ನ್ನು ಮುಂದಕ್ಕೆ ಅಟ್ಟುವುದು ; 
* ಉದಜಃ--ಪಶುಪ್ರೇರಣಂ-ದನಗಳನ್ನು ಗಮನಾದಿ ಕಾರ್ಯಗಳಲ್ಲಿ ಪ್ರೇರಿ 
ಸುವಿಕೆ» (ಸಿದ್ಧಾಂತಿ. ೩೧೭). [ಸಂ.] 


ಉದಜ್ಯ (ಗು). ೧. ನೀರಿನಿಂದ ಅಥವಾ ನೀರಿನಲ್ಲಿ ಹುಟ್ಟಿದ (8). 


(ನಾ). ೨. ಕಮಲ; ತಾವರೆ. "ಉದಜಲೋಚನೆ' ಪರಾ: [ಸಂ.] 

ಉದಜಲೋಚನೆ (ನಾ).. ಕಮಲದಂತೆ ಕಣ್ಣುಳ್ಳವಳು: ಇದಕೆ 

ಕಾರಣವಾವುದುಸುರಲ್ಲದೊಡೆ ನಾನಾಯಿತ್ತು ನೀನಾಯ್ತುದಜಲೋಚನೆ 
ನಿನ್ನನೆಂತುಂ ಹೋಗಬಿಡೆನೆನುತ ಗದತ (ಬಸಪು. ೪೦-೩೦). 
[ಸಂ. ಉದಜಲೋಚನಾ (ಉದಜ + ಲೋಚನ +-)] 


ಉದಧಿ 


ಉದಧಿ (ನಾ). ನೀರು ನಿಲ್ಲುವ ಸ್ಥಳ; ಸಮುದ್ರ ; ಕಡಲು: ಉದಧಿ 
ತರಂಗ ತಾಟ[ಪಾಠಾಂ. ಡಿ]ತ ಧರಾತಳಮಂ ನಿನಗಿತ್ತು (ಪಂಸಭಾ 
೧೩-೬); ಉದಧಿಯೊಳಗದ್ದಂತೆಯಿರ್ದುದು ರಾಯನಾಸ್ಕಾನ (ಕುವ್ಯಾಉ. 

[ಸಂ.] 

ಉದಧಿಪ (ನಾ). ಸಮುದ್ರರಾಜ": ತಮಗಿದಿರ್ವಂದುದಧಿಪನಿತ್ತಮಳ 
ಮಣಿವ್ರಜದೆ ಕಲ್ಪ ಕುಜಮಿತ್ತ, ಮಹಾಸುಮನಃಪುಂಜದೆ ಹರಿಗರ್ನ್ಮ 
ಮನಿತ್ತರ್‌ ಜಯಜಯಾನ್ವಿತರ್‌ ಬ್ರಹ್ಮಾದ್ಯರ್‌ (ಜಗವಿ. ೧-೫೨). (ಸಂ, 

ಉದನ್ಮುಖ (ನಾ). - ಉದಜ್ಮುಖ: ಉದನ್ಮುಖನೊಬ್ಬ ಪುರುಷನು 
ಉದಯ ಮುಖನೊಬ್ಬ ಪುರುಷನು (ಬಸವ. ೯೫೫). 

[€ ಉದಜ್ಮುಖ] 

ಉದನ್ಯೆ (ನಾ). ನೀರಡಿಕೆ; ಬಾಯಾರಿಕೆ, (ಸಂ. ಉದನ್ಮಾ] 

ಉದನ್ವಂತ (ನಾ). ಸಮುದ್ರ; ಕಡಲು: ಪ್ರತಿಸ್ಪರ್ಧಿ ಮಲೆತುದಿನ್‌ 
ಮುಂಡೆ ಗತಿಯೇನೆಂದೊರಲ್ಪ ವೋಲ್‌ ಉದ್ವೇಗಗೊಂಡಾ ಉದನ್ವಂತನಂ 
ಕೇಳ್‌ (ಶ್ರೀರಾಮಾ. ೫೪೦-೨೦). [ಸಂ. ಉದನ್ವತ"] 

ಉದನ್ವದಂತಸ್ಥ (ಗು). ಸಮುದ್ರದ ಒಳಗಿರುವ : ಸುರಶೈಲಂ ಫೂಲ್ಗ 
ಪೊಂಗಟ್ಟಿ ವೊಲಿಕೆ ಸಕಲೋದನ್ವದಂತಸ್ಥ ಕೂರ್ಮೋತ್ಯರಮುರ್ನೀ 
ಚಕ್ರಮಂ ತಾಳ್ಡಿದ ಕಮಠನವೋಶೊಪ್ಪೆ (ಚಂದ್ರಪು. ೧೦-೬೬). 

[ಸಂ. (ಉದನ್ವತ್‌ * ಅಂತಸ್ಥ)]. 

ಉದನ್ವದ್ವೀಚಿ (ನಾ). ಸಮುದ್ರದ ಅಲೆ: ಉದನ್ವದ್ವೀಚಿಯೊಳ್‌ 
ಸ್ವಾಚ್ಛಮುಂ ಪಿರಿದು ಗೌರವಮುಂ ಬೆಡಂಗಿಡಿದು ತೋರ್ಪೊಂದಂದದಿಂ 
(ಚಂದ್ರಪು. ೩-೨೭). [ಸಂ. (ಉದನ್ವತ್‌ + ವೀಚಿ)] 

ಉದಪಾನ (ನಾ). ಸಣ್ಣ ಕೊಳ; ಸರೋವರ: *ನಿಪಾನಂ, ಉದಪಾನಂ 
ವಾಪಸೀ, ಆಹಾವಃ ಈ ೪ ಬೆಂಚೆ?” (ಹಲಾಯು. ೧೧೩-೬೨) ; 4 ಆಹಾವ 
ಮದುದಪಾನಮೆಸಿಸಿಕ್ಕು ` (ಮಂಗರಾ. ೧೨೪-೧೮). (ಸಂ. 

ಉದಬಿಂದು (ನಾ). ನೀರಿನ ಹನಿ: ಜಲದ ಕಣ: ಕೊಂತಿಯ ದಿವ್ಮ 
ಗರ್ಭೊೋದರಮೆಂಬ ಶುಶ್ತಿಪುಟೋದರದೊಳ್‌, ತನ್ನ ದಿನ್ಕಾಂಶಮೆಂಬ 
ಮುಕ್ತಾಫಲೋ(ದ) [ಪಾಠಾಂ. ಪ] ಬಿಂದುವನಿಂದ್ರಂ ಸಂಕ್ರಮಿಸಿ ನಿಜ 
ನಿವಾಸಕ್ಕೆ ಪೋದಂ (ಪಂಪಭಾ. ೧-೧೩೯ ವ). [ಸಂ.] 

ಉದಮದ "ಉದುಮದ' ನೋ. 

ಉದಮೆ (ನಾ). ಒಂದು ಊರಿನ ಹೆಸರು (?): ಮುದಿಯಪ್ಪ ನಾಯಕ 
ಭಕ್ತಿಯಿಂ ಹಟಣದಲಿ ಮಟವ ಕೊಟಸ್ತಿ ಉದಮೆಯಲಿ ಹೊಲಮಂ 
(ಎಕ. X೪1, ತಿಪಟೂ. ೧೦೨-೬; 1625). [?) 

ಉದಯ (ನಾ). ೧. ಸೃಷ್ಟಿ; ಹುಟ್ಟು; ಜನನ; ಮೂಡುವಿಕೆ: 
ಉದಯ ಸ್ಥಿತಿ ಸಂಹಾರಪ್ರದರ್‌ ಜಗಕ್ಕೆ ನಿಪ ಕಮಲಭವ ಹರಿಹರನಾಮದ 
ಪುರುಷಾಕಾರತ್ರಯಂ (ಜಗವಿ. ೩-೧೦೪) ; ಇಂದುಮಂಡಲಮುದಯ 
ವಾಯ್ತೆಂದು ನಸುಮುಗಿವ ಬಿಸಜಂಗಳಂ (ಪ ದ್ಮರಾ. ೮-೪೫). 
೨. ಸೂರ್ಯನು ಹುಟ್ಟುವ ದಿಕ್ಕಿನ ಪರ್ವತ; ಪೂರ್ವಪರ್ವತ. 
೩. ಅಭಿವೃದ್ಧಿ; ಶ್ರೇಯಸ್ಸು: ಉದಿತೋದಿತನೈ ನೀಂ ನಿನಗುದಯದ 
ಮೇಲುದಯಮೆಂದು ನೆಗಟ್ಟರಿಗಂಗಭ್ಮುದಯಮನಜಫುವ ತೆಜದಿಂದು 
ದಯಾಚಳಚುಂಬಿಬಿಂಬನಿನನುದಯಿಸಿದಂ(ಪಂಪಭಾ. ೨-೯೩). 
೪. ಕಾಂತಿ; ಹೊಳಪು; ಪ್ರಕಾಶ. “ತಳತಳ” (ಚತುನಿ.1, ೨೩ ಕಿ). 
೫. ಚಿಮ್ಮಿಬರುವುದು; ಮುಂಡೆಬರುವುದು ; ದೃಷ್ಟಿಗೆ ಗೋಚರ 
ವಾಗುವುದು (೪). ೬. ಲಾಭ; ಆದಾಯ (13). ೭. [ಜೈನ] 
ಕರ್ಮಪ್ರಕೃತಿಯ ಹತ್ತು ಅವಸ್ಥೆಗಳಲ್ಲಿ ಒಂದು: ಕರ್ಮಪ್ರಕೃತಿ 
ಗಳೆಲ್ಲ ವಿಶ್ವದಲ್ಲಿ ಬಂಧಿ (ಆತ್ಮನಿಗೆ ಕಟ್ಟಿದ್ದು) ... ಉದಯ (ಫಲ 
ಕೊಡುವ ಕಾಲ) ... ಹತ್ತು ಅನಸ್ಸೈೆಗಳೆಶ್ಲಿ ರುತ್ತನೆ (ಜೈ ನಸ. ೩೬೯). 


೯-೭). 


₹6೫ ಉದಯಮಾನ 
೮. [ಛಂದ] ಅಕ್ಷರಛಂದಸ್ಸಿನ ಬೃಹತಿಯಲ್ಲಿ ಒಂದು ವೃತ್ತ: 
ಕೋಕನದ ವೈರಿ ದಿನಸಂಗಾ ಕಡೆಗೆ ವಾಯು ಬರೆ ಕೇಳಾ ಕಮಲಲೋಚನೆ 
ಪೆಸರ್‌ ನಾಕಿಗನಿನಾದುದುದಯಂ (ಛಂದೋಂಬು. ೨-೫೦). 
ಉದಯವಾಗು ಎ ೧, (ಹೊತ್ತು) ಹುಟ್ಟು; ಬೆಳಗಾಗು:: 
ಉದಯವಾಗದ ಮುನ್ನ ಬವರವ ಹಿಡಿಯಬೇಹುದು (ಕುವ್ಯಾದ್ರೋ. 
೧-೩೪). ೨. ಏಳಿಗೆಹೊಂದು; ಅಭಿವೃದ್ಧಿ ಹೊಂದು : ಉದಯವಾ 
ಗಲ್ಲಿ ನಮ್ಮ ಚೆಲುವ ಕನ್ನಡನಾಡು (ಕನ್ನಬಾ. ೧೦೧). [ಸಂ.] 
ಉದಯೆಂಗೆಯ್‌ (ಕ್ರಿ). ಹುಟ್ಟು; ಮೂಡು : ಅಳುರ್ವ ದವಾಗ್ನಿಯವೊ 
ಲರ್ಕನುದಯಂಗೆಯ್ದಂ  (ಕಾವ್ಯಸಾ. ೮೭೧ ಶೂದ್ರಕ); ಉದಯಾಚಳ 
ಗುಹೆಯಿಂ ಲಸತ್ಕಿರಣಕೇಸರಮಂ ಪರಪುತ್ತುಮಾಗಳಾಗುಳಿಸುವ ಬಾಯಿ 
ಕೆಂಪನುದಯಂಗೆಯೆ ಪೊಣ್ಮುವ ಕೆಂಪ್ರಪೋಲ್ವಿನಂ ತಳರೆ ಬೆಡಂಗಿನೊಳ್‌ 
ಪುದಿದುದೆಲ್ಹ ರಮುದ್ಧತಚಂದ್ರಸಿಂಹದಾ (ಆದಿಪು. ೧೨-೫) ; ರವಿ ಪಡು 
ವಲುದಯಂಗೆಯ್ದೊಡಂ ಕೇಳ್‌ ಮೃಡನ ಭಕ್ತರು ಪರಧನಕೆ ಕೈದುಡುಕು 
ವರೆ ಭೂಪ (ಬಸಪು. ೧೦-೧೨). 
[ಉದಯ + ಗೆಯ್‌ (ಆ ಕೆಯ್ಮ್‌)] 
ಉದಯಕಾಲ (ನಾ). ಸೂರ್ಯನು ಹುಟ್ಟುವ ಕಾಲ; ಪ್ರಾತಃಕಾಲ: 
ಉದಯಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ. ಮಾಡಿಕೊಂಡು 
(ಗೋಹಾಡು. ೨೪). [ಉದಯ + ಕಾಲ] 
ಉದಯಕುಧರ (ನಾ). - ಉದಯಗಿರಿ : ದಿನಕರೋದಯಸಮಯ 
ಕಲ್ಲದವನಿಯೊಳೊಪ್ಪದುದಯಕುಧರದೊಳ್ಳೆ ನಿತು (ಬಸಪು. ೧೯-೨೮). 
(ಉದಯ + ಕುಧರ] 
ಉದಯಗಿರಿ (ನಾ). ಸೂರ್ಯನು ಹುಟ್ಟುವ ಪರ್ವತ; ಫೂರ್ವ 
ದಿಕ್ಕಿನ ಪರ್ವತ; ಮೂಡುಬೆಟ್ಟ : ಉದಯಗಿರಿ ತಟಿಡೊಳುದಯಿಸು 
ವದಿತಿಪ್ರಿಯವುತ್ರನಲ್ಲದಿತ್ತೊರ್ವಂ ಭಾನು ದಲೊ ಗೆದನೆನಿಪ ತೇಜದ 
ಪೊದಲಕ್ಕಿಯಿಂ (ಪಂಪಭಾ. ೧೨-೫೩). [ಉದಯ + ಗಿರಿ]. 
ಉದಯತಾಳದ್ರುಮ (ನಾ). - ಉದಯತಾಳು: ಉದಯತಾಳ 
ದ್ರುಮವನೇಜಕಿ (ರೇವಣ. ೧೧೯-೨೨). 
[ಉದಯ 4 ತಾಳ ದ್ರುಮ] 
ಉದಯೆತಾಳು (ನಾ). ಒಂದು ಬಗೆಯ ತಾಳೆಯಮರ; ಸೂರ್ಯ 
ತಾಳೆ: ಉದಯತಾಳಿನ ಮೋಹಿನೀಗಜದ ... ತಾಣಂಗಳಂ ತೋಣಸಿದಂ 
ಭೈರವಂ (ಸಿದ್ಧರಾ. ೩-೧); ಉದಯತಾಳನೇಜುತ್ತ ಪಾಪಿಯ ಕೂಸ 
ನೆತ್ತುತ್ತ (ಸಿದ್ಧರಾ. ೩-೮). 0 "ಇದು ಒಂದು ಬಗೆಯ ತಾಳೆಯಮರ. 
ಸೂರ್ಯ ಹುಟ್ಟುವಾಗ ಹುಟ್ಟಿ, ನಡುನೆತ್ತಿಗೆ ಬಂದಾಗ ಅಲ್ಲಿಯ 
ವರೆಗೂ ಬೆಳೆದು, ಮುಳುಗಿದಾಗ ಪೂರ್ತಿ ಅದೃಶ್ಯವಾಗುವ 
ಆಶ್ಚರ್ಯಕರವಾದ ವೃಕ್ಷ ಇದು. ಇದರ ಮೇಲೆ ಸಾಧಕರು 
ಕುಳಿತುಕೊಂಡು ಸೂರ್ಯಮಂಡಲವನ್ನು ಭೇದಿಸಿ ಹೊಕ್ಕುತಿರುಗಿ 
ಕೆಳಕ್ಸಿಳಿದು ಬರಬಹುದು. ಇದರ ಬೆಳವಣಿಗೆ ಸೂರ್ಯನ ಗತಿ 
ಯನ್ನು ಅನುಸರಿಸಿರುವುದರಿಂದ ಇದಕ್ಕೆ ಸೂರ್ಯತಾಳ ಎಂಬ 
ಹೆಸರೂ ಉಂಟು ? (ಸಿದ್ಧರಾ. ೧೭೭ ಟೀಕೆ)... [1]. 
4 | ಉದಯಪುರ (ನಾ). ಒಂದು ಊರಿನ ಹೆಸರು; ಈಗಿನ ಉಡುಹಿಯ 
ಬಳಿಯ ಉದ್ಯಾವರ: ಉದಯಪುರವತಾನ್‌ ಪೊಗುವಲ್ಲಿ (ಎಇ. 1%, 
೧೯-೧೩ ; 800). [ಉದಯ + ಪುರ) 
ಉದಯಮಾನ (ಗು). ೧. ಉದಯವಾಗುತ್ತಿರುವ; ಹುಟ್ಟುತ್ತಿರುವ; 
ಏಳುತ್ತಿರುವ (ನಾ). ೨. ಸೂರ್ಯೋದಯ ; ಬೆಳಗು: ಆಯಿತ್ತೆ 
ಉದಯಮಾನ ಹೋಯಿತ್ತೆ ಅಸ್ತಮಾನ (ಅವಚಂ. ೧೦-೪೧). 


[ಸಂ.) 


10 


20 


| 


23 


33 ; 


45 


ಉದಯಮುಖ 


ಉದಯೆಮುಖ (ಗು). ಹೆಟ್ಟುತ್ತಿ ತ್ತಿರುವ; ಏಳಿಗೆಯನ್ನು ಹೊಂದು 
ತ್ರಿರುವ: ಉದನ್ಮುಖ ಸೊ ಬ್ಬ ಪು' ರುಷನು ಉದಯನುಖನೊಬ್ಬ 
ಪುರುಷನು ನಿರಾಟಜನನೊಬ್ಬ ಪುರುಷನು ನಿರಾಜಪುರುಷನೊಬ್ಬ ಪುರುಷನು 
(ಬಸವ. ೯೫೫). [ಉದಯ + ಮುಖ] 
ಉದಯರವಿ (ನಾ). ಹುಟ್ಟುತ್ತಿ ರುವ ಸೂರ್ಯ. "ಉದಯರವಿ 
ಚಂದ್ರಿಕೆ ಪರಾ [ಉದಯ + ರವಿ] 
ಉದಯವರವಿಚಂದ್ರಿಕೆ (ನಾ). ಹುಟ್ಟುತ್ತಿರುವ ಸೂರ್ಯನ ಕಾಂತಿ, 
ಬಿಸಿಲು: ಬಾಲಭಾಸ್ಕರನು ಪೂರ್ವಾಕಾಶದಲ್ಲಿ ಮಹಾಬಿಂಬವಾಗಿ 
ಉದಯಿಸುತ್ತಿದ್ದಾನೆ. ಇಂತಹ ಉದಂಬರವಿಚಂದ್ರಿಕೆಯನ್ನು ಶಾಂತಲೆ 
ಹಿಂದೆಂದೂ ಅನುಭವಿಸಿರಲಿಲ್ಲ (ಶಾಂತಲಾ. ೪೦). 
[ಉದಯರವಿ + ಚಂದ್ರಿ ದ್ರಿಕೆ) 
ಉದಯರಾಗೆ (ನಾ). ೧. ಬೆಳಗಿನ ಕೆಂಪು; ಸೂರ್ಯೋದಯವಾ 
ಗುವ ಮುನ್ನ ಕಾಣುವ ಕೆಂಪು; ಅರುಣಕಾಂತಿ. ೨, ಬೆಳಗಿನ 
ಜಾವದ ಕಾಲದಲ್ಲಿ ಹಾಡುವ ಒಂದು ರಾಗ, ಹಾಡು: ಆಗಲೇ 
ಗೊಗ್ಗರ ಧ್ವನಿಯ ಸನಾದಿ ಬಜಂತ್ರಿಗಳ ಉದಯರಾಗ ಆರಂಭವಾಗಿತ್ತು 
(ವೈನಿ. ೯). ೩. (ಪರಮಾತ ನಲಿ) ಹುಟ್ಟಿದ ಪ್ರೀತಿ; ಅನುರಾಗ : 
ಸುಧಿಯ ಸುಧೆಯನು ಸವಿದು ಮುದದಿ ನಂತ್ರ ವ ನೆನೆದು ಉದಯ 
ರಾಗದೊಳು ನಿಂದಿರ್ದ ಶಿವಯೋಗಿ ನಿಧಿಪುರುಷ ತ (ಸರ್ವಜ್ಞ. 


೫೪೮). [ಉದಯ + ರಾಗ] 


೯೦೬ 


ಉದಯೆಶೈಲ (ನಾ). ಪೂರ್ವದಿಕ್ಕಿನ ಪರ್ವತ; ಮೂಡಣ ಬೆಟ್ಟ : |20 


ಉದಯಶೈಲಮನೇಜಕಿದನಂಬುಜಪ್ರಿಯಂ (ಪುಷ್ಪಪು. ೧೩-೬೦). 
[ಉದಯ + ಶೈಲ] 
ಉದಯಸ್ಥ' (ಗು). ಹುಟ್ಟುವ ಸ್ಥಿತಿಯ; ಮೂಡುತಿ ತ್ತಿರುವ: 
ಶಾಂತಿನಾಥ ESS ಬಿಂಬಿತ. ಬಿಂಬದಿಂದೆ ದಿಗ್ಡ ಂತಿಯ” ಚೂಳ | 
ಚಾಮರನಿಭಂ ಶಶಿಬಂದುದಯಸ್ಥನಪ್ಪುದುಂ (ಶಾಂತಿಘು. ೧೦-೧೫೪). 
(ಸಂ.] 
ಉದಯಾಚಲ, ಉದಯಾಚಳ (ನಾ). ಉದಯಕಶೈಲ: ಅ ನೆರ 
ವಿಗಂ ಮಹಿಪತಿ ಗತಾನಾಗತ ವರ್ತಮಾನ ಏಿತಂಯಾವಧಿವಿಚ್ಛಾ ನಮನವ 
ಯವದಿಂ ಮೆಜಕಿದಾನಂದಾಮೃತಕರೋದಯಾಚಲನಾದಂ (6 9ತಿಪು. 
೯-೧೫); 
'ಯದಿಂ ಕಮಳಪ್ರಿಯನೇಜುವಂತಿರುದಯಾಚಲಮಂ (ಪುಷ್ಪಪು. ೮-೪೮). 
ಉದಯಾಚಳೆ: ಹೊಗರು ಕುವಳಯಕಳಿಯೆ ಸೊಂಪಿನ ನಗೆ 
ಸರೋರುಹಕೊಗೆಯೆ ವಿರಹದ ಢಗೆ ರಥಾಂಗದೊಳಿಳಿಯೆ ರನಿಯು 
ದಯಾಚಳಕೆ ಬಂದ (ಕುವ್ಯಾಕ. ೨-೧). [ಉದಯ - ಅಚಲ] 
ಉದಯಾಚಳ "ಉದಯಾಚಲ' ನೋ. | 
ಉದಯಾದಿತ್ಯ (ನಾ). ೧. ಹುಟ್ಟು ತ್ತಿರುವ ಸೂರ್ಯ; ಮೂಡುತ್ತಿ | 
ರುವ: ಸೂರ್ಯ. ೨. ಒಬ್ಬಾ ತನ ಹೆಸರು: ಅಂಭೋನಿಧಿಯುಂ | 
ತಾನುಂ ಗಂಭೀರರೆನಿಷನುದ ಯಾದಿತ್ಮಂ (ಶಮದ. ೧೪೪ ಪ್ರಯೋ). | 
೩. ಉದಯಾದಿತ್ಯಾಲಂಕಾರ ಎಂಬ ಗ್ರಂಥದ ಕರ್ತೃವಿನ ಹೆಸರು. 
[ಉದಯ + ಆದಿತೃ] 
ಉದಯಾದ್ರಿ (ನಾ). ಉದಯಶ್ಛಿಲ : ಉದಯಾದ್ರಿಯುನುಸ್ತಾದ್ರಿ 
ಯುಮುದಗ್ರಕೋಪೋತ್ಯರಂಗಳಿರ್ಪಂತಿರೆ ನೀಳ್ಲೊದವಿದರು ನೆ ತ 
ಮೂರ್ತಿಗಳೊದವಿ ಗದಾಯುಧದೆ ಭೀಮಭುಜಗಧ್ವಜರುಂ (ಗದಾಯು. 
೮-೬); ಜಗತಿಯೊಡೆಯನು ಶಿರಸುವಿಲ್ಲದ ಬಿಗಿದ ಹೆಣನಂ ಕಂಡನುದ 
ಯಾದ್ರಿಗೆ ತರಣಿ ಬಹ ಸಮಯದಲಿ ( ಬಸಪು. ೬೧-೧೨). 
[ಉದಯ + ಅದ್ರಿ) 


25 


ಮಹಾಸದ್ಮಾನಫೀಶ್ವರಂ ತಾಂ ಕರುಮಾಡಮನೇಜಕದನನುನ |$0 


135, 


40 


ಉದರಪೂರ 


ಉದಯಾರೂಢ (ನಾ). ೧. ಪೂರ್ವದಿಕ್ಕಿನ ಪರ್ವತವನ್ನು ಏರಿದ 

ವನು. ೨. ಏಳಿಗೆಯನ್ನು ಪಡೆಯುತ್ತಿರುವವನು : MRE 

ಕಾಂತ್ಯಾಸ್ಪ ದನನುರಕಾ Se ಕುಮುದಕರಂ ಮೃದುತರಳರಂಗ 

ಳಿಂದತಿಮುದಮಂ ಲೋಕಕ್ಕೆ ಪಡೆಗುಮಿಂತೀ ರಾಜಂ ಜಡ ೩-೧೦೯). 
[ಉದಯ + ಆರೂಢ) 


ಉದಯಿಸು, ಉದಿಸು, ಉದೈಸು (ಕ್ರಿ). ಹುಟ್ಟು ; ಕಾಣಿಸಿಕೊಳ್ಳು ; 


ಉದಯವಾಗು: ತನ್ನ ಸುತನಬಲೊಳರ್ಜುನನೆನ್ನುದಯಮನೆಯ್ದೆ 
ಪಾರ್ಜು ಪಗೆವರ ಬೇರೊಳ್‌ ಬೆನ್ನೀರನೆಜಕಿಯದಿರನದನಾನ್ನೋಡುವೆನೆಂಬ 
ತೆಆದಿನಿನನುದಯಿಸಿದ೦ (ಪಂಪಭಾ. ೧೧-೧೩೨); ಎಜಕಿಯನ ಮಗನೆಜಕೆ 
ಯಂಗನಾತನಿಂದುದಯಿಸಿದಂ ಶ್ರೀವಲ್ಲಭಂ (ಎಕ. ೪11, ಶಿವಮೊ. ೪-೪೪ ; 
1122) ; ಅಮ್ಮ )ಿತಮಥನಂ ಮಾಡುತಿರಲುದಯಿಸಿದವಂದು ಕ್ರಮದಿಂದ 
ವಿಂದು ಸುಧೆ ಲಕ್ಷ್ಮಿಕೌಸ್ತುಭವಂದು (ನಂಬಿರ. ೧-೫) ; ಇದು ಮುರಾ 
ರಿಯ ಲೀಲಿಗೋಸುಗೆ ಉದೆಯಿಸಿದ ಜಗವು (ಕುವ್ಯಾದ್ರೋ. ೮-೬೨); 
ಅಲ್ಲಿಗೆ ಹೋಗುನಾಗ ಸೂರ್ಯನು ಕಂತಿದನು ಚಂದ್ರನು ಉದಯಿಸಿ 
ದ್ವನು (ಮಣಿಸ. ೮೫). ಉದಿಸು : ದಿನಕರಮರೀಚಿಯಿಂದಿದಾದಪ್ಪರಸೆ 
ಯೊಳುದಿಸಿದ ಗೌರಿ ಗಂ ಗಂಧರ್ವಲೋಕಾಧಿಪತಿಯಪ್ಪ ಹಂಸಂಗಂ 
ಮಗಳಾಗಿ ಮಹಾಶ್ವೇತೆಯೆಂಬ ಪೆಸರಿಂ ನೆಗಟಕ್ತಿ ವೆತ್ತಳ್‌ (ಕಾದ ಪೂ. 
೭೯೪); ಅಕಟ ಗುರುಹತ್ಮಾಮಹಾಪಾತಕಕೆ ತಂದೈ ಮನವ ಭರತ 
ಪ್ರಕಟಕುಲ ನಿರ್ಮೊಲಕನೆ ನೀನೊಬ್ಬನುದಿಸಿದಲ ಸ ಕ. ೧೭-೫); ಹದಿ 
ನಾಲು ಬಣ್ಣದ ಸೊನ್ನೆಯ ಸರಳ್ಳಳ. ಕುದಿಗಾಸಿ ನೀರೊಳಿಟ್ಟಂತೆ ಉದಿಸಿತು 
ಘುಳು ಘುಳು ಘುಳು ಧ್ವನಿ ತಂಗೊಳದೊಳು ತನುತಾಪದಿಂದೆ (ಮೋಹತ. 
೯-೪೨). ಉದೈಸು: ಶಿಲೆಯೊಳಗಡಗಿದ್ದ ಪಾವಕ ಉದೈಸಿ ಸುಡದೆ 
ಮಹಾರಣ್ಯವ (ಮೋಳಿಮಾ. ೯೩-೩೭೦) ; ನೀವೆ ಜನಿಸಲ್ವೇಳ್ಳ ದಲ್ಲದೊಡಾ 
ಪುದೈೆಸಲ್ವೇಳ್ಳು (ಬಸಪು. ೨-೮). [ಉದಯ'+ ಸು] 

ಉದಯೋನ್ನು: ಖ (ಗು). ಏಳಿಗೆಯಾಗುತ್ತಿರುವ ; ಆಗತಾನೆ ಅಭಿ 
ವೃದ್ಧಿ ಹೊಂದುತ್ತಿರುವ. [ಉದಯ + ಉನ್ಮುಖ] 


| ಉದರ (ನಾ). ೧. ಹೊಟ್ಟಿ ; ಜಠರ: ವಾರಣಾಸಿಯಂ ಹೊಕ್ಕನುತ್ತಮ 


ನೃಪಂ ಪರಮಪ್ರ ಸಾದದೊಲವಿಂದ ಸದ್ಭ ಕ್ಷನುದರವನು ಪೊಗುವಂತಾಗಳು 
(ಹಚಕಾ. ೧೦-೩೩); ಕಲಾಪಿಸ್ತ್ರಿ ಯುದರದಲ್ಲಿ ವಿಂಧ್ಯದೊಳೊಗೆದಂ 
(ಯಶೋಚ. ೩-೩೪). ೨. (ಹೊಟ್ಟಿ? ಗೆ ಬೇಕಾದದ್ದು) ಆಹಾರ: ಸುತಂ 
ವಜ್ರನೆಂಬುವಸೆನಗೆ ತಂದೀವನುದರಮಂ ಬದು ೯ಕಿಹೆನ್‌ ಮುಂದೆ 
ಚರ್ಮ ಕತುವಾ (ಶ್ರೀರಾಮಾ. ೩೮೯-೭೪೨). ೩. ಮಧ್ಯ 
ಭಾಗ; ನಡುವೆ. [ಸಂ.7 

ಉದರಂಭರಣ, ಉದರಭೆರಣ (ನಾ). ಹೊಟ್ಟಿ ಹೊರೆಯುವುದು ; 
ಹೊಟ್ಟಿ ತುಂಬಿಕೊಳ್ಳು ವುದು: ಶಿನಮೂರ್ತಿಸ್ವಾಮಿಗಳಿಗೆ ಉದರಂ 
ಭರಣಕ್ಕೆ ಕಷ್ಟ ಸಸರ (ಜಯಂತ. ೧೧). ಉದರಭರಣ : ಉದರ 
ಭರಣಮಾತ್ರ ಮಪ್ಪಂತೆ ರಾಜಾನುಸೇವನಂಗೆಯಿರ್ಪೆವು ಎನೆ (ಪಂಚತಂ. 
೩೦-೧೧). [ಉದರ -- ಭರಣ] 

ಉದರಂಭರಿ (ನಾ). ತನ್ನ ಹೊಟ್ಟಿ ಯನ್ನು ಮಾತ್ರ ಹೊರೆದು 


ಕೊಳ್ಳುವವನು; ಸ್ವಾರ್ಥಿ: ಇರುವರುದರಂಭರಿಗಳಲ್ಲಲ್ಲಿ ನೃಪರೆಡೆ 
ಯೊಳು (ವೆಂಕಾರಾ. ೪-೧೩-೩೩). [ಸಂ.7 
ಉದರನಿರ್ವಾಹ (ನಾ). - ಉದರಂಭರಣ : ಉದರನಿರ್ವಾಹಕ್ಕಾಗಿ 


ಯಾವುದಾದರೂ ಕೆಲಸ ಮಾಡಲೇಬೇಕು (ರೂಢಿ). 
[ಉದರ + ನಿರ್ವಾಹ] 


«| ಉದರಪೂರ (ಅ). ಹೊಟ್ಟಿ ತುಂಬ; ಹೊಟ್ಟಿ ತುಂಬುವಷ್ಟು. 


[೪ ಸಂ. ಉದರಪೂರಂ] 


ಉದರಪೂರ್ಶಿ ೪೦೭ ಉದಾಗಸ 


ಉದರಪೂರ್ತಿ (ನಾ). ಹೊಟ್ಟಿತುಂಬುವುದು : ನಳದ ನೀರು ಕುಡಿದು! | ಉದಲಾವಣಿಕ (ನಾ). ಉಪ್ಪುಹಾಕಿ ಬೇಯಿಸಿದ ಕಾಯಿಪಲ್ಯ 


'ಎರಡು ಹಗಲು, ಮೂರು ರಾತ್ರಿ ಕಳೆದಿರುವೆ, ನನಗೆ ಒಂದು ಆಶ್ರಯ ಮುಂತಾದುವು. [ಸಂ.] 
ಸಿಕ್ಕಿತು. ಅದು ಉದರಪೂರ್ತಿಯಮಟ್ಟಿಗೆ ಅಷ್ಟೇ (ಜಯಂತ. ೪೨೫). ' | ಉದವಸಿತ (ನಾ). ವಾಸಸ್ಥಾನ; ಮನೆ. (ಸಂ. 
[ಉದರ + ಪೂರ್ತಿ]. | ((ಉದನಾಸ (ನಾ). ನೀರಿನಲ್ಲಿ ವಾಸಮಾಡುವುದು : ತದಪತ್ಯಂ 
ಉದರಪೋಷಕೆ (ನಾ). - ಉದರಂಭರಿ:' ನೇಷಧಾರಿಯಾನು ಉದರ | 5| ನಹುಷಂ ಚತುರುದಧಿವರಂ ವಸುಧೆಯಂ ನಿಮಿರ್ಚಿ ಭುಜಾಗರ್ವದ 
ಪೋಸಕ ನಾನಯ್ಯಾ (ಬಸವ. ೮೫); 'ಯೋಗಮಾರ್ಗವನೊಲ್ಲದವ ಗುರ್ವಿಂ ಮಾಣ್ಣನೆ ಚತುರುದಧಿಯೊಳುದವಾಸಮಿರಿಸಿದಂ ರಿಫುನೃಪರಂ 
ನುದರಪೋಷಕಂ ನಿಜಿನೆಂಬರು (ವೀಕ್ಶೈಪು. ೨-೮-೧೩). (ಪಂಠಾಮಾ. ೨-೫೯). ೨. ನದಿಯ ಅಥವಾ ಕೆರೆಯ ದಡದಲ್ಲಿರುವ 
[ಉದರ + ಪೋಷಕ] ಮನೆ: ಎಸೆಯಲ್‌ ಜಾಳಕ ಜಾಳಕಂ ದೃಢಕವಾಟಂ ದ್ವಾರೆ ಶಾಖಾಳಿ 


ಉದರಪೋಷಣೆ (ನಾ). - ಉದರಂಭರಣ. ಬಾಣಸು ಕೊಟ್ಟಾರ ಉದಗ್ರವಪ್ರಮುದವಾಸಂ. ವಾಸ ಜೇವಾಖ್ಯತೀರ್ಥ 
ಉದರಪೋಷಣೆಯರ್‌ - ಹೊಟ್ಟಿ ಹೊರೆದುಕೊಳ್ಳುವವರು ; |10| ಸರಂ... ಮಾಡಿಸಿದನೀ ಬಲ್ಲಾಳ ಭೂಪಾಳಕಂ (ಎಕ. ೪, ಬೇಲೂರು. 


ತನ್ನ ಹೊಟ್ಟಿ ಹೊರೆದುಕೊಳ್ಳು ವುದರಲ್ಲೇ ನಿರತರಾ ಟೆ ವರು: | ೭೨-೨೭೯; ಸು. 1185). ೩, ನೀರಿರುವ ಎದೆ; ಕಂದಕ; ಅಗಳು. 

ಕೃತ್ರಿಮದ ವಿಳ us ಯರು ನೊಟಕಿಯಿಲ್ಲದೊಂದನವ ಮಿತ್ತು [(ಸಂ.] 

ಗಳುಡಕಪೋಸಕೆಯರುಂ ಗೋಣಗೊಯ್ಯೆ ಯರು (ಬಸಪು. ೪೦-೫೫). ಕನಾ (ನಾ). ನೀರಿನಲ್ಲಿ ವಾಸಿಸುವ ವ್ರತ: ಉದವಾಸ 

| [ಉದರ + ಪೋಷಣೆ] ವ್ರತಮ ಂ ಜಿನೇಂದ್ರಸಹಜಾಮೋದಕ್ಕೆ ಸೋಲ್ತೇವದಿಂ ತ್ರಿದಶಾವಾಸ 

ಉದರಬಂಧ (ನಾ). ನಡುಪಟ್ಟಿ; ಒಂದು ಆಭರಣ: ಪೊಳೆವ ಮಣಿ 15 ಡೊಳುಳ್ಳ ದಿವ್ಯ ಸುರಭಿದ್ರವ್ಮ i ಪಾರಿಜಾತದ ಮಂದಾರದ 

ಮಕುಟಿಮೆಕ್ಳಾ ನಳಿಹಾರಂ ಕಟಕ ಮುದರಬಂಧಂ ಮಣಿಮೇಖಳೆ ಮಕರ ಪೂಗಳುಂ ತಳೆದುನೆಂಬಂತಾಗೆ "ತಳ್ಳ ೦ಕುಗುಟ ಿದುವಿಂದ್ರಂ ಜಿನನಾಥನಂ 

ಕುಂಡಳಂ ತೋಳ್ವ ಳೆಯೆಂಬಿವನವರ್ಗೆ ಭೂಷಣಾಂಗಂ ಕುಡುಗುಂ| ' ಮಿಸಿಸೆ ತತ್ತು ಣ್ಯಾ ಂಬುಪೂರೆಂಗಳೊಳ್‌ (ಮಲ್ಲಿ. ೧೨-೧೫೯). 

(ಶಾಂತಿ. ೬-೧೧೨). [ಉದರ + ಬಂಧ) [ ಉದನಾಸ + ವ್ರತ] 


ಉದರಭರಣ "ಉದರಂಭರಣ' ನೋ. | ಉದ£ಡ]ನೀಟ್‌್‌ (ಕ್ರಿ). ಜೊತೆಯಲ್ಲಿ ಬೀಳು; ಒಡನೆ ಸಾಯಿ: 
ಉದರಯಾತ್ರೆ (ನಾ). ಹೊಟ್ಟಿ ಪಾಡಿ ಗಾಗಿ ನಡೆಯುವುದು, |20| ಸ್ವಸ್ತಿಶ್ರೀ ಅರಕೆಲ್ಲ ಮಗದಿ ಮಾಘರನ್‌. ಎಜಕೆಯರಾಮಸದೆವಲ್ಲವರಸ 
| 
} 


ವ್ಯವಹರಿಸುವುದು. [ಉದರ * ಯಾತ್ರೆ] ಕೊಟ್ಟ ಎಜಕಿದಾರ್‌ ನಿಗೆ ಊರುಳ್ಳ ಅವರೊದ್ದು ಡು] ಉದ[ ಡು ನಿಟ್ಲಾರ್‌ 
ಉದರವೈರಾಗ್ಯ (ನಾ). ಹೊಟ್ಟಿಯ ಪಾಡಿಗಾಗಿ ತಾಳುವ ವೈರಾಗ್ಯ ;' | ಮಣಲ್ಕೊದು ಆ ಊಕಾಳಿರಾಶಿಕರ್‌ (ಎಕ. 'K೪V1, ಗುಬ್ಬಿ. ೬೩-೩; ಸು. 
ತೋರಿಕೆಯ ವಿರಕ್ತಿ : ಉದರವ ರಾಗ ವಿದು ನಮ್ಮ ಪದುಮನಾಭನಲ್ಲಿ | | | 950). [ಉದ (ಆ ಉಡ) + ಬೀಲ್‌] 
ji | 
| 


ಲೇಶ ಭಕುತಿಯಿಲ್ಲ (ಪುರಂದ. RE [ಉದರ + ವೈರಾಗ್ಯ] | ಉದವು (ನಾ). ಅಭಿವೃದ್ಧಿ ; ಏಳಿಗೆ; ಆಧಿಕ್ಯ; ಹೆಚ್ಚಳ: ಎಟ್ಟುದನೆ 
ಉದರಶಿಖಿ (ನಾ). - ಉದರಾಗ್ನಿ: ಉದರಶಿಖಿಯೊಂದುಕಡೆ, ಹೃದಯ |25|' ತಮ್ಮ ಶ್ರೇಮಕ್ಕಿ ರದಲಾ ಮಟ್ಟ ತಾಟ್ವದು ಪರತ್ರೆಯ ಪೆದೇವ್ವದೇರೂ 


ಶಿಖಿಯೊಂದುಕಡೆ ಕುದಿಸದಿರೆ ಜೀವಶಿಲೆ ಮೃದು ವಪ್ಪುದೆಂತು?] ಮಹಾಪ್ರ ಪ್ರಭು ಗೋನಪ ಮ್ಮ 0 (ಎಕ. 111, ಮೈಸೂರು. ೬-೩; ಸು. 750). 
(ಮಂಕುಕ. ೬೦೫). [ಉದರ + ಶಿಖಿ] "ಒದವ್ಯೈ' ಪರಾ. [< ಒದವು] 

ಉದರಶೂಲೆ (ನಾ). ಹೊಟ್ಟಿಯ ನೋವು: ಫಲವು ಆಯಿತು ತೀರ್ಥ! | ಉದವೆ (ನಾ). ಕಾಫಿತೋಟವನ್ನು ಮಾಡಲು ಯೋಗ್ಯವಾಗಿರುವ 
ಯಾತ್ರೆಯಲಿ ಮಲವಿಸರ್ಜನೆ ಕೆಮ್ಮು ವುಬ್ಬುಸ ಜ್ವರ ವುದರಶೂಲೆ| ' ಅರಣ್ಯಪ್ರದೇಶ (ಕೈಸ್‌ಗೆ. 11, ೫೬೩). [?] 

(ಜ್ಞಾನಹಿಂ. ೨೨-೩೧). [ಉದರ + ಶೂಲೆ] [30| ಉದಶ್ರು (ನಾ). ಉಕ್ಕಿ ಬರುವ ಕಣ್ಣಿ ರು : ನೇಸಲಿಂದೊಳಗಾಂ ದಿನ 
ಉದರಾಂತ (ನಾ). ಹೊಟ್ಟೆಯ ಒಳಭಾಗ: “ಉದರಾಂತಂ - ಒಳ ಕರಸುತಸೆನಿ ಬಂದಲ್ಲದೆ ಕಾಣೆಂ ದಲ್‌ ಭವತ್ಪ ದಾಬ್ದಮನೆಂದೆಟ್ಟನು 
ಹೊಟ್ಟಿ” (ನಾನಾರ. ೧೨೬ Fo [ಉದರ + ಅಂತ್ಯ] ದಶ್ರು ಜಳಲವಾದ್ರೆ ೯ಕಪೋಳಂ (ಪಂಪಭಾ. ೧೨-೧೩೪). [ಸೆಂ.] 
ಉದರಾಗ್ನಿ (ನಾ). ಜಠರಾಗ್ನಿ; ಐದು ಅಗ್ನಿಗಳಲ್ಲಿ ಒಂದು: ಉದನ್ವಿ ತ್ತು (ನಾ. ಸಮಪ್ರಮಾಣದ ನೀರಿನಿಂದ ಕೂಡಿದ ಮಜ್ಜಿ ಗೆ. 

ಗ್ರೀಷ್ಮಾದಿರೂಪ ಕಾಲಾಗ್ನಿ, ಅತೆಪರೂಪ ಸೂರ್ಯಾಗ್ನಿ ... ದೇಹಾಂ [. ಉದಶ್ವಿತ್‌'] 
ತರ್ಗತ ಉದರಾಗ್ನಿ ಗಳೆಂಬ ಪಂಚಾಗ್ನಿಗಳನುಂ (ವಿವೇಕ. ೧೪೪). | ಉದಸ್ತ (ಗು). ಮೇಲಕ್ಕೆ ಎಸೆಯಲ್ಪಟ್ಟ ; ಮೇಲಕ್ಕೆ ಪ್ರಸರಿಸಿದ : 
[ಉದರ + ಆಗ್ನಿ] i | ಸುರಭಿ ಕುಸುಮನಾಮಂ ಬಾಡಿ ನೀರೋಡೆ ದಿವಾ ಥರಣಾರುಚಿಗಳಸ್ತೋ 


ಉದರಾರ್ಥಿ (ನಾ). ಹೊಟ್ಟಿಗಾಗಿ ಬೇಡುವವನು ; ಹೊಟ್ಟಿಯ | 
ಪಾಡಿಗಾಗಿ ಪ್ರಯತ್ನಿ ಸುವನು : ಮಡದಿಯರೊಳೆನ್ನಂ ವಿಚಾರಿಸ 
ನುಡಿದೊಡಾನುವರಾರ್ಥಿಯಲ್ಲ (ಬಸಪು. ೪೦-೩೭). i 
(ಸೆಂ. ಉದಕಾರ್ಥಿನ್‌] 


ದಸ್ತ ಸೂರ್ಯಾಂಶುಗಳ್ವೋಲಿರೆ (ಶಾಂತಿಪು. ತ [ಸಂ.) 
ಉದಹರಿಸು "ಉದಾಹರಿಸು” ನೋ. 
'ಉದಾಕಟ (ನಾ). ನೀರು ಕಟ್ಟಿ ಮಾಡುವ ಬೇಸಾಯ ; ನೀರಾವರಿ 
40| (7): `ಮತ್ತ ೦ ಕಾರುಗಾಲ ತಿಕನ ಉದಾಕಟಯ-' ಬಾಳಿಂಗೆ 


ಉದರಿ (ನಾ). ದೊಡ್ಡ ಹೊಟ್ಟಿಯುಳ್ಳೆವನು. [< ಸಂ. ಉದರಿನ್‌] ಉಸಸಸಲು ಅಕ್ಕಿಜೀವಸ್ವದ ಹಾಳಿ ಸಂನ್ಮಸಿಗ ಪ್ರಿತ್ತಿ (ಕಣ. 1, 
ಉದರೆ "ಉದ್ದರಿ? ನೋ. ೫೫-೨೨ ; 1435). (7) 
ಉದರ್ಕ (ನಾ). ಮುಂದಾಗುವ ಫಲ, ಪ್ರಯೋಜನ: ಕರ್ಕಶ, | ಉದಾಗೆಸ (ನಾ). ಎದ್ದುಕಾಣುವ ತಪ್ಪು, ಅಪರಾಧ: ನೀಗಿ 


ಮನಂ ಸುರಾರಿ ಕುತರ್ಕೋಕ್ತಿ Me Re ಬೆಸವೇಟ್ಮ ನದಂ ತೋರ್ದುದನೆಲ್ಲ ಬಿತ್ತರಿಸವೇಳ್ಯಾನುದಾಗಸವ ಚಿತ್ತದೊಳಗಿಡದೆ ಸಂತತಿ 
ಮಾರ್ಕೊಂಡುಪಾಂಕುವೆನ್ನ ದುದರ್ಕಪರಿಜ್ಞಾನದಾನಪತಿ ಕೈಕೊಂಡಂ, 4 ಗಧಿಕಮಾಗಿ ಶುಭಮೊದಗುವಂತಾಳೋಚನಂಗೈವುದೆನುತ ಮೌನದೊಳಿ 
(ಜಗವಿ. ೫-೬೫). [ಸo. ] | ರ್ದನು (ವೆಂಕಾರಾ. ೪-೧೩-೩೦). [ಸಂ. ಉದಾಗಸ್‌?) 


ಉದಾತ್ತ 


ಉದಾತ್ತ (ಗು). ೧. ಶ್ರೇಷ್ಠವಾದ; ಉನ್ನತವಾದ; ಉತ್ತಮವಾದ: | 
ಉದಾತ್ತ ಜೂಸ್‌ ದೇನನೆಮಗೀಗರಿಕೇಸರಿ ಸೌಖ್ಯಕೋಟಿಯಂ 
(ಪಂಪಾ. ೧-೧). ೨, ಔದಾರ್ಯವುಳ್ಳ ; ವಿಶಾಲಹೃದಯದ. 
(ನಾ). ೩. ನಾಲ್ಕುಸ್ವರಗಳಲ್ಲಿ ರ ತಾಲು ಮುಂತಾದ 
ವರ್ಣೋಚ್ಚಾರಣಸ್ಥಾನಗಳ ಮೇಲುಭಾಗದಲ್ಲಿ ಉಚ್ಚರಿಸಲ್ಪ 
ಡುವ ಸ್ವರ: ವೇದದಲ್ಲಿ ಹೇಳಲ್ಪ ಡುವ ಉದಾತ್ಮಾ ನುದಾಕ್ತ ಸ್ವ bs ಕ 
ಯಗಳೆಂಬ ಸ್ವರಗಳು ಬ್ರ ಬ್ರಹ್ಮಯನ್ಞ ದಲ್ಲಿ ನೇದಜಪಕ್ಕೆ ಉಪಯೋಗದ 
ಹೊರತು ಅರ್ಥಜ್ಞಾನಕ್ಕೆ ಉಪಯೋಗನಿಲ್ಲವೆಂದು ನಿರ್ಣಯಿಸಿದ್ದಾರೆ 
(ಹಂದಸಾ. ೧೪೯). ೪. [ಕಾವ್ಯಮಾ] ಕಾವ್ಯಾಲಂಕಾರಗೆಳಲ್ಲಿ 
ಒಂದು : ಹೃದಯದ ವಿಭವದ ಮಹಿಮೆಯದುದಾತ್ತ ಮಾಂತೊಡೆ ಧರಿತ್ರಿ 
ಕೈಯಾಂತೊಡೆ' ಪೂಣ್ಣುದೆಗನುಜದೀವ ಗುಣದಿಂ ಸದರ್ಥಮೇಂ ಮನದ 
ಧನದ ಪೆಂಪತಿಶಯಮೋ (ಉದಯ. ೧೧). ೫. [ಕಾವ್ಯಮಾ] ಕಾವ್ಯ 
ನಾಟಕಗಳಲ್ಲಿ ಉತ್ತಮಗುಣಗಳಿಂದ ಕೂಡಿದ ನಾಯಕರಲ್ಲಿ 
ಒಂದು ಭೇದ: ರಾಮಾದಿಗಳನ್ನು ಉದಾತ್ತ ರೆನ್ನುಕ್ತೇವೆ (ದಶರೂ. ೮೫). 
೬. [ಛಂದ] ಅಕ್ಷರಛಂದಸ್ಸಿನಲ್ಲಿ ಏಳನೆಯ ಛಂದಸ್ಸಾದ ಗಾಯತ್ರಿ 
ಯಲ್ಲಿ ಒಂದು ಭೇದದ ಹೆಸರು” ನಯಗಣದಿಂದಂ ನಿಯತಮಿದಕ್ಕುರ 
ಪ್ರಿಯಲಲನೇ ಕೇಳ್‌ ನಯದಿನುವಾತ್ತಂ (ಛಂದೋಂಬು. ೨-೨೫). [ಸಂ.] 
ಉದಾತ್ತಗೊಳ್‌ (ಕ್ರಿ). ಉತ್ತಮವಾಗು; ಮೇಲಾಗು. "ಉದಾತ್ತ 
ಗೊಳಿಸು? ಪರಾ. [ಉದಾತ್ತ * ಕೊಳ್‌] 
ಉದಾತ್ತಗೊಳಿಸು (ಕ್ರಿ). ಉತ್ತಮವಾಗುವಂತೆ ಮಾಡು; ಶ್ರೇಷ್ಠ 
ವಾಗುವಂತೆ ಮಾಡು: ನಿತ್ಯಜೀವನದಲ್ಲಿ ಹೇಗೆ ಹೊರಗಡೆ ಬಾಳುತ್ತಿರು 
ವಕೋ ಅಂಥ ಸನ್ನಿ ವೇಶಗಳನ್ನು ಉದಾತ್ತ ಗೊಳಿಸಿ, ಶಾಲೆಯಲ್ಲೂ ಅಳ 
ವಡಿಸಿದರೆ, ಅತಂದದಿಂಡೆ ಅದು ತಮ್ಮ ಜೀವನಕ್ಕೆ ಸಂಬಂಧಿಸಿದೆ ೦ಬ 
ಆಸಸ್ತಿಯಿಂದ ಕಲಿತಾರು (ಶಿಕ್ಷದ. ೬೯). ಉಡ ಗೊಳ್‌ + -ಇಸ್ಕು) | 


೪೦೮ 


ಉದಾರ 

ಉದಾತ್ತ ನಿಷ್ಟ ರ (ನಾ). ಶ್ರೇಷ್ಠವಾದ ಆಸನ; ಉನ್ನತವಾದ ಪೀಠ: 

| ಇದಿಕೆಟ್ಟು ಭಳ ಗುಗ ವಿಷ್ಟರದೊಳಿರಿಸಿ ಪಾದ್ಯಮನಿತ್ತಂ 

| (ಚಂದ್ರ ಪ. ೬೯). [ರಾ + ವಿಷ್ಟರ] 

| ಉದಾತ್ತವೃತ್ತ (ನಾ). - ಉದಾತ್ತಚರಿತ: ಈ ಫಣಿ ಪ್ರಭುಗಮೆತ್ತ 

|  ಮತ್ತಳಗಮಲ್ಲೆ ರೂಪಸ್ತವಂ i Ma ಭವದೀಯ 

| ವೆಸ್ತುಸ್ತವಂ (ಆದಿಪು. ೧೩-೯೦). [ಉದಾತ್ತ + ವೃತ್ತ] 

| ಉದಾತ್ತವೃ ವೃತ್ತಿ (ನಾ). ಉತ್ತ ಮವಾದ ವ್ಯವಹಾರ; ಶ್ರೇಷ್ಠವಾದ 

ಕ ಇತ್ರ ನಿಯಂತ್ರಣಂ ಬಿನದಮೋಲಗಮಕ್ಕರಗೊಟ್ಟ ಕಾರ್ಯ 

| ಸನ್ಮಂತ್ರ ಮಕಾ ತ್ತಿ... ಎಂಬಿನನಾಗಳುಮೊಂದೆ ಕೀಲೆ ದಲ್‌ 

| ಜಂತ್ರದ ಪಾಪೆಯಂತೊಡನೊಡರ್ಚುವನಿಂದ್ರನುಮಾಪ್ರತೀಂದ್ರನುಂ 
(ಶಾಂತಿಪು. ೭-೧೧೦). [ಉನಾತ್ತ + ವೃತ್ತಿ] 

| ಉದಾತ್ತ ಸತ್ತ್ವ (ನಾ). ೧. ಉತ್ತಮವಾದ ಸತ್ತ್ವಗುಣದಿಂದ 
ಕೂಡಿದ ವ್ಯಕ್ತಿ ಅಥವಾ ವಸ್ತು. ೨. ಹಿರಿದಾದ ಪ್ರಾಣಿವಿಶೇಷ 
ಗಳಿಂದ ಕೂಡಿದ್ದು. ೧, ೨.: ಆ ಮಹಾರ್ಣವಂ ಸಮುದ್ರಮಾಗಿಯುಂ 
ಭವ * ಜಡಪ್ರಕೃತಿಯಾಗಿಯುಮುದಾತ್ತ ಸತ್ತ ಮುಂ 
« « « ಎನಿಸಿದುದು (ಜಗವಿ. ೧-೪೪ ವ). ೩. ಉತ್ತಮವಾದ ಶಕ್ತಿ. 

[ಉದಾತ್ತ * ಸತ್ತ್ವ] 

ಉದಾತ್ತಾಲಂಕಾರ (ನಾ). [ಕಾವ್ಯಮಿಸಾ] ಅರ್ಥಾಲಂಕಾರಗಳಲ್ಲಿ 
ಒಂದು: ಮಿಗೆ ಮನದ ಪೆಂಪುಮಂ ಕೈಮಿಗೆ ವಿಭವದ ಪೆಂಪುಮಂ 
ವಿಶೇಷಿಸಿ ಪೇಟಲ್ಪಗೆವುದುದಾತ್ತಾಲಂಕಾರ ಗುಣೋದಯಮದಣದಿಂತು 
ಸದುದಾಹರಣಂ (ಕವಿರಾ. ೩-೧೭೩); ಉತ್ತಮಮಾದ ಸಂಪತ್ತನಾದೊಡಂ 
ಚರಿತ್ರಮನಾದೊಡಂ ಪೆಜಿತೊಂದರ್ಕಂಗಮಾಗಿ ಬಣ್ಣಿಸೆಯದು ಉವಾತ್ತಾ 

"ಉದಾತ್ತ? ಪರಾ. 

[ಉತ್ತ + ಅಲಂಕಾರ] 


ಲಂಕಾರಂ (ಅಪ್ರತಿ. ೧೩೪-೧೨). 


ಉದಾತ್ತ ಚರಿತ (ನಾ). ಉತ್ತಮವಾದ ಗುಣಗಳನ್ನು ಉಳ್ಳವನು; !25| ಉದಾತ್ತೀಕೆರಣ (ನಾ). ಉನ್ನತಗೊಳಿಸುವುದು : ಸಾಹಿತ್ಯವು ಮಾನ 


ಶೆ ಶ್ರೇಷ್ಠವಾದ ನಡವಳಿಕೆಯುಳ್ಳ ವನು: ಕಲಕೇತ RA 
ತ್ತಮಂ ಸಹಸಾ ಮದಾ bdo ಸಿತಯಶಂ ಜಂಗಮದ ವಿಶ್ವಾಸಿ 
(ಬಸಪು. ೨೯-೧). [ಉದಾತ್ತ * ಚರಿತ) 
ಉದಾತ್ತತೆ (ನಾ). ದೊಡ್ಡತನ; ವಿಶಾಲಮುನೋಭಾವ; ಹೋರು 
ಧೀರತೆಯಿಂದ ಮೊಂಡುತನದಿಂ ಬೇಡ ವೈರ ಹಗೆತನ ಬೇಡ, ಹಿರಿನಿಯಮ ; 30 


ವಿರಲಿ ವೈರಾಗ್ಯ ಕಾರುಣ್ಯ ಮೇಳನವೆ ಸಾತ ಹೋರುದಾತ ತ ತೆಯಿಂದ| 


pee ಬ [ಸಂ. ಉದಾತ್ತ ತ್ರ ತ] 
ಉದಾತ್ತನಾಯಕೆ (ನಾ). = ಉದಾತ್ತ ೫: ಆದುದರಿಂದಲೇ ನಾಟಕ 
ದಲ್ಲಿ ಪ್ರಖ್ಯಾ ತವಾದ ವಸ್ತುವೂ ಪ ಪ್ರಖ್ಯಾ ತನಾದ ಉದಾತ್ಮೆನಾಯೆಕನೂ 
ಅವಶ್ಮವಾಗಿ ಇರಬೇಕೆಂದು ಭರತನು ಜಯವು (ಧ್ವನ್ಯಾ ಲೋ. ೧೪೭). 
[ಉದಾತ್ತ * ನಾಯಕ] 
ಉದಾತ್ತಮತಿ (ನಾ). ಉತ್ತಮವಾದ ಜ್ಞಾನವುಳ್ಳವನು; ಶ್ರೇಷ್ಠ | 
ವಾದ ತಿಳಿವಳಿಕೆಯು ಳೃವನು: ಬಳವತ್ತೆ ್ಸೈನ್ಶ 'ಮುನವನೀತಳಪರಿ 
ಬಿಸುಟಿಂ ಪಯೋಧಿ ದೂರಾರ್ಜಿತಮಾಳಾವಿಳಸದ್ದ ಸಭವಿಮುಕ್ತ al 
ನ್ವಿತಂ ಬರೆವುದಾತ್ತನುತಿ ಬಿಸುಡುವಪೊಲ್‌' (ಶಾಂತಿಪು. ೧೧-೧೪). 
[ಉದಾತ್ತ * ಮತಿ] 
ಉದಾತ್ತಯಶ (ನಾ). ಉತ್ತಮವಾದ ಕೀರ್ತಿಯನ್ನು ಉಳ್ಳವನು: 
ಪರಹಿತರೆಂದುವಾತ್ತ ಯಶರೆಂದು ಜಿತೇಂದ್ರಿಯರೆಂದು ... ಮಲಯಾಳ 
ತಪೋನಿಧಿ ದೇವ ಸಿಂಗಿಜೀಯರ ಪದಯುಗ್ಮಮಂ ಪಡೆದು ಕಚ್ಚಿದರರ್ಶ್ಶಿಯೆ 
ಪುಣ್ಯಮೂರ್ಶಿಗಳ್‌ (ಸೌಇಇ. XX, ೪೯-೫೭; ಸು. 1076). 
[ಉದಾತ್ತ + ಯಶ] 


ವೀಯ ವೃಕ್ತಿತ್ವದ ಮೂಲದ್ರವ [ದೆ ಉದಾಕ್ಮೀಕರಣ ಫಸ ಊರ್ಧ್ವ 
ಮುಖತೆಯ ಕಡೆಗೇ ತನ್ನ ಲ್ಷ್ಮವನ್ನು ಪೂರೈಸಬೇಕು (ನವ್ಯಕಾ. ೧೯). 
(ಸಂ.] 

ಉದಾನ (ನಾ). ೧. ಉಸಿರಾಡುವಿಕೆ. ೨. ಪಂಚಪ್ರಾಣವಾಯು 
ಗಳಲ್ಲಿ ಒಂದು ; ಕಂಠಪ್ರದೇಶದಲ್ಲಿ ಊರ್ಧ್ವಮುಖವಾಗಿ ಆಡುವ 
ಒಂದು ಪ್ರಾಣವಾಯು: ರಜೋಗುಣ ಪ್ರಧಾನವಾದ ಪಂಚಭೂತಾದಿ 
ಗಳಿಂದ ಹಸ್ತಾದಿ ಪಂಚಕರ್ಮೇಂದ್ರಿಯನಳ ಸಮುದಾಯದಿಂದ ಪ್ರಾಣಾ 
ಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚಪ್ರಾಣಗಳು ಹುಟ್ಟುವುವು 
(ಹಿಂದಸಾ. ೧೯೬). ೩, ಹೊಕ್ಕುಳು. ೪. ಒಂದು ಜಾತಿಯ ಹಾವು. 
೫. ಕಣ್ಣು ರೆಪ್ಲೆ. [ಸಂ.] 


| ವಾಯು ಕಂಠದಲ್ಲಿ ಉದಾನವಾಯು (ಚೆನ್ನವ. ೬೬-೧೩) ; ವಾಯು 

ವಾಯುವ ಬೆರಸಿದಲ್ಲಿ ಉದಾನವಾಯಿವಿನ ಜನನ (ಸಿದ್ಧೇವ. ೭೪). 
[ಉದಾನ * ವಾಯು) 

; ಉದಾರ (ಗು). ೧. Ee, ತ್ಯಾಗಶೀಲನಾದ; 
ಕೊಡುಗೈಯ. ೨. ಘನವಾದ ; ಶ್ರೇಷ್ಠವಾದ; ಗಂಭೀರವಾದ: 
ಚತುನಿೀಧಾಮರರುದಾರರ್‌ ಸ್ತೋಮದೊಳಳ ಕೂಡೆ (ಪುಷ್ಪಪು. 
೧೦-೧೩); ಅಬ್ಬಗಂಧಿಗುತ್ತಮ ಮದಭೃಂಗಕುಂತಳಮುವಾರಶುಕೀ 
ಮೃದುವಾಣಿಗೆ (ರಾಜಶೇ. ೭-೬೯). ೩. ವಿಸ್ತಾರವಾದ; ದೊಡ್ಡ ದಾದ: 
ವೀರರಿಪು ಕದಳೀವನಕೆ ಮದವಾರಣನು ಫಲುಗುಣನ ತನಯನುದಾರ 
ಪ ದ್ಮವ್ಕೂ ಹದಲಿ ಗೆಲಿದನು ಕುಮಾರಕರ (ಕುವಾ ವ್ಕಾದ್ರೋ. ೫ ಸೂಚನೆ). 


ಉದಾರಚರಿತೆ 


ಪ್ರಾಮಾಣಿಕವಾದ ; ನ್ಯಾಯಸಮ್ಮತವಾದ (ಕಿ). (ನಾ). 
೫. [ಕಾವ್ಯಮಾ] ಹತ್ತು ವಿಧವಾದ ಕಾವ್ಯಗುಣಗಳಲ್ಲಿ ಒಂದು: 
ಮಿಗೆ ವಸ್ತು ಗತ ಸ್ಥಿತಿಯಂ ಬಗೆದಗ್ಗಳಮಾಗೆ ಪೇಲಕ್ಟೊಡಕ್ಕು ಮುದಾರಂ 
(ಕವಿರಾ. ೨-೭೭); ಲೋಕೋತ್ತರವರ್ಣನಂ ವಿಶೇಷಣ ಪರಪ್ರಕರ್ಷೋ ಕ್ತಿ 
ಯುಕ್ತಮಪ್ಪುದುದಾರಂ (ಕಾವ್ಯಾವ. ೫೧೫). 
ಉದಾರಮಹೆ:ಶ್ವ ಶರ ಎ ಉದಾರರಿಗೆಲ್ಲ ಹಿರಿಯ ಒಡೆಯ ; ಒಂದು 
ಬಿರುದು: ನೆಗೆಟ್ಟು ದಾರಮಹೇಶ್ವರನೀಗೆ ಭೋಗಮಂ(ಪಂಸಭಾ. ೧-೨) ; 
ಸಮಧಿಗತ ಪಂಚಮಹಾಶಬ್ದ ಮಹಾಮಣ್ಣಳೇಶ್ವರನುವಾರಮುಹೇಶ್ವರಂ 
ಚಲಕೆ ಬಲ್ಗಣ್ಣಂ. .. ಲಕ್ಷ್ಮರಸರ್‌ ಪುರಿಗೆಜಕೆ ಮೂನೂಉಮನ್ತೆ ರಡಜು 
ನೂಲುಮಂ ಸುಖದಿನಾಳುತ್ತಮಿರೆ (ಸೌಇಇ. ೫X, ೪೭-೭; 1072). 
[ಸಂ.) 
ಉದಾರಚರಿತ (ನಾ). ಉತ್ತಮ'ವಾದ ಚಾರಿಶ್ರ್ಯವುಳ್ಳವನು; 
ಶ್ರೇಷ್ಠವಾದ ನಡವಳಿಕೆಯುಳ್ಳವನು: ಅಪೇತದೋಷನನುದಾರ 
ಚರಿತೋದಯನಂ (ಕನಿರಾ. ೨-೧೬). [ಉದಾರ + ಚರಿತ] 
ತೆ (ನಾ). ಔದಾರ್ಯ ; ಧಾರಾಳವಾಗಿ ಕೊಡುವ ಸ್ವಭಾವ: 
ಶ್ರಿ ೀಯುತನೊಳುದಾರತೆ ವಾಕಿ ಯು ತನೊಳಮತ್ಸರತ್ವಮಾಗದು 
ರ ೧-೪೯) ; 
ಸಹದೇವ ಮತ್ಸ್ಯರುವಾರತೆಯ ನಿಮ್ಮರಸ ತಿರಹುವಂತವ ಪಾರ್ಥ 
(ಕುವ್ಯಾಉ. ನ. ೨. ಅತಿಶಯ; ಹೆಚ್ಚಿಗೆ; ವಿಶೇಷ; 
ದೊಡ್ಡಸ್ತಿಕೆ: ಅಂತಾ ರಾತ್ರಿಚರಂ ಪಗಲೊಳುದಾರೆಯಿಂ [ಪಾಠಾಂ. 
ಳುತಾರಾತ್ರೆಯೊಳ್‌] ಚರಿಯಿಸುತ್ತುಮಿರೆ ಪಾಟಕ್ಕುಂ(ಲೋಕೋಪ.೪-೬೨). 
೩, ಎ ಉದಾರ ೫: ವಾಮನನ ಲಕ್ಷಣದಂತೆ ಉದಾರತೆಯೆಂಬ ಗುಣದ 
ಸ್ವಭಾವನನ್ನು ನೋಡೋಣ (ಭಾರಮಾ. ೩೭): ([ಸಂ; ಉವಾರತಾ] 
ಉದಾರತೇಜ (ನಾ). ಅತಿಶಯವಾದ ತೇಜಸ್ಸನ್ನುಳ್ಳವನು: 
ಪದೆದುದಯಿಸಲೆಂದು"ಕಾಲದೊಳಲ್ಲದು ನಾರತೇಜನರ್ಕನುಮಲ್ಲಂ ಸದು 
ದಿತಗುಣನದಆಿಂ ನಯವಿದನಪ್ಪಂ ಕಾಲಮಂ ನೆರಂ ತೋರ್ಕೆ' “ನೃಪಂ 
(ಕವಿರಾ. ೩-೧೪೬). [ಸಂ. ಉದಾರತೇಜಸ್‌] 
ಉದಾರತ್ಹ (ನಾ). ೧. ಔದಾರ್ಯ; ದೊಡ್ಡಸಿ ಸಿಕೆ; ಹಿರಿಮೆ: 
೨. - ಉದಾರ ೫: *“ಉದಾರತ್ವ- ಅಶ್ಲೀಲ ಈ ಗ್ರಾಮ್ಮವಾದ 
ವಿಷಯಗಳನ್ನು ಗಂಭೀರವಾಗಿ ಹೇಳುದು (ಕೈಪಿಡಿ. ೨೩೬) ; ಶ್ಲೇಷ 
ಪ್ರಸಾದ ಸಮತೆ ಮಾಧುರ್ಯ ಸುಕುಮಾರತೆ ಅರ್ಥವ್ಯ ಕ್ತಿ ಉದಾರತ್ವ 
ಜಸು ಕಾಂತಿಗಳೆಂಬ ದಶಪ್ರಾಣವಿಡಿದು (ವಿವೇಕ. ೨೨೬). [ಸಂ.] 
ಉದಾರನುತಿ (ನಾ). ವಿಶೇಷವಾದ ಜ್ಞಾ ಸ್ಥ ನವುಳ್ಳ ವನು; ವಿಶಾಲ 
ಮನೋಧರ್ಮವುಳ್ಳವನು : ಪರಸಂತಾಪದನುಂ 'ಔಕೆಗಿನಿಲಯಾಸ್ಪ 
ದಮಂ ಸ ನೆಗಳ್ಹಪನೇ (ರಾಜಶೇ. ೧೩-೧೨). 
[ಉದಾರ + ಮತಿ] 
ಉದಾರಶೀಲ (ನಾ). ಧಾರಾಳವೇ ಶೀಲವಾದನನು ; ವಿಶಾಲಮನ 
ಸಿನ ಸ್ವಭಾವದವನು (ಕ). [ಉದಾರ * ಶೀಲ] 
ಉದಾರಸಮರ (ನಾ). ಅತಿಶಯವಾದ ಯುದ್ಧ ; ದೊಡ್ಡಯುದ್ಧ : 
ಕೋಷವಸ್ನಿಯ ಕೆದಟ್‌ ಕನಿವ ಮಹೀಶರನು ಮಾಣಿಸಿದನವನೀವಾಸ 
ವನು ವಾಸವನ ಮೊನ್ಮುನುದಾರಸಮರದಲಿ (ಕುವ್ಯಾ 
[ಉದಾರ * ಸಮರ] 
ಉದಾರಿ (ನಾ). ದಾನಶೀಲ; 'ಉದಾರಶೀಲ: ಸಮಂತುದಾರಿಯನೆ 
ನ್ನುವಂ ನೀ ಬೇಡು ಬೇಡಿದುದ ಆಂತರಿಸದೀವೆನು (ಬಸಪು. ೯-೪೯); 
ದೀನರು ಏನು ಕೇಳಿದಾಗ್ಕೂ ನಿಜವಾದ ಉದಾರಿಗಳು ಕೊಟ್ಟುಬಿಡುವರು 
(ನೀತಿಚಿಂ, 21೪, ೧೩). [ಉದಾರ + -ಇ] 


ದ್ರೋ..೫-೭೩). 


ವೀರ ನಕುಲನ ಸಾತ ಕಿಯ ಬಲು: ಕೊರಸಿಯ, 


೯೦೯ 


10 


20 


25 


30 


35 


45 


ಉದಾಸೀನ 


ಉದಾಸೆ (ಗು). ೧. (ಉಕ). ದುಃಖಿತ; ಮ ಸರ 
ಗೊಂಡ: *ಖಾವಿಂದ, ನಿಮ್ಮಿಂದ ಅನೇಕ ಫಿ ಫೊ ತ್ಸಾಹನೆ ಹೊಂದಿ 
ದವರಾದ ನಮ್ಮಿಂದ ನಿಮ್ಮ ಒಂದೆರಡು ಡಕ ಸಾ 
ಮನಸ್ಸು ಉದಾಸವಾಗಿದೆ? (ಸ್ಕೂಲಮಿ. ೨೨); ಆಟವನ್ನು ಹೂಡಿದಾಗಿ 
ನಿಂದಲೇ ಅವಳು ಅತ್ಯಂತ ಉದಾಸಳಾಗಿದ್ದಳು (ಪರಿಣೀ. ೨೦). (ನಾ). 
೨. ಉದಾಸೀನತೆ; ಬೇಸರಿಕೆ: ಕಾಲದಿಂದೆ ಕಡೆಮುಟ್ಟುಮಾಡಿದ ಲೇಸು 
ಒಂದು ದಿನ ಉದಾಸವ [(ಪಾಠಾಂ. ಉದಾಸೀನವ, ಉಪಾಸವ] ಮಾಡಿದರೆ 
ಅದೆಲ್ಲವು ವ್ಯರ್ಥವಾಗಿ ಹೋಹುದು ಕೇಳಯ್ಯ (ಶೂನ್ಯ ಸಂ.೩೪೬-೭೨). 
೩. ದೂರವಾಗಿ, ಪ್ರತ್ಯೇಕವಾಗಿ ಕುಳಿತುಕೊಳ್ಳುವಿಕೆ. [ಸಂ.] 

ಉದಾಸಳಳೆ (ನಾ). ಬೇಸರದ ಕಳೆ; 'ಚಿಂತೆಯ ಲಕ್ಷಣ; ಬೇಸರ: 
ಇದುವರೆಗಿನ ಅವಳ ಮುಖದ ಮೇಲಿನ ಮ್ಲಾನ ಹಾಗು ಉದಾಸಕಳೆಯು 
ಕಡಿಮೆಯಾಗಿ, ಅಲ್ಲಿ ತುಸು ಚಾಂಚಲ್ಯವು ಕಾಣತೊಡಗಿತು (ಅಂಬಿಕೆ, 
೩೦). [ಉದಾಸ + ಕಳ್ಳೆ] 

ಉದಾಸಭಾವ (ನಾ). ೧. ಉದಾಸೀನತೆ: ವಿವಾಹದ ವರ್ತಮಾನವು 
ತಿಳಿದು ಅವನನ್ನು ನಾನಾವಿಧವಾಗಿ ಹಾಸ್ಕಮಾಡತೊಡಗಿದರು. ಕೃಷ್ಣ 
ಕಾಂತನು ಉವನಾಸಭಾವದಿಂದಿದ್ದಸು ನು ೬೮). ೨. ವಿಷಣ್ಣ ತೆ; 
ಖಿನ್ನತೆ; ನಿರುತ್ಸಾಹ : “ಮುಳ್ಳು ಮುರಿದ ಮನಸ್ಸ ನ್ನು ಹೊತ್ತು ತೊಂಡು 
ಹೇಗೆ. ಬದುಕಲಿ? ಇದಕ್ಕಾಗಿ ತಳಮಳಿಸುವೆ ? ole 'ಉದಾಸಭಾನ 
ದಿಂದ ನುಡಿದಳು (ಸಂಜೀವಿ. ನ೬೫). [ಉದಾಸ + ಭಾವ] 

ಉದಾಸಮುದ್ರೆ (ನಾ). ಉದಾಸೀನತೆಯಿಂದ ಕೂಡಿದ ಮುಖ 
ಭಾವ : ದುರ್ಬಲದೇಹದ, ಉವಾಸಮುದ್ರೆಯ ತನ್ನ ತಾಯಿಯ ನೆನಪೂ 
ಅವಳಿಗಿತ್ತು (ಆಶ್ರಮ. ೪೭). (ಉನಾಸ + ಮುದ್ರೆ) 

ಉದಾಸಿನ' (ನಾ). - ಉದಾಸೀನ : ಹರಭಕ್ತೆಯಿತ್ತ ಬರದಿರಿಯೆನ 
ಲುವಾಸಿನದಿ ಬಿಜುನುಡಿಗಳಿಂ ನೀರೆ ಹರನಿಗಳ ಹೊತ್ತು ಬಂದಿವಳೆಮ್ಮ 
ಹಳಿದಳೆಂದು ದೊರೆಗಣನಿಹೆ (ಗುರುಚಾ. ೮-೩೫). (ಸಂ. ಉದಾಸೀನ] 

ಉದಾಸಿಸು (ಕ್ರಿ). ಉದಾಸೀನಮಾಡು; ಅಲಕ್ಷಿಸು: ಧರ್ಮಹೀನ' 
ರನುದಾಸಿಪುದು ನಿರುಪಮ ಜಾತಿಧರ್ಮಂಗಳಂ ತಪ್ಪದಂತೆ ನಡೆಸುವುದು 
ನೃಪಧರ್ಮದ ರಹಸ್ಯಮಿದು ' ತಪ್ಪದನನೀಪಾಲತಿಲಕ ನೀಂ ಕೇಳೆಂದನು 
(ಚೆಬಪು. ೮-೮) ; ಅದುಕಾರಣದಿಂಮಿದನುದಾಸಿಸುವುದು ಲೇಸಿಲ್ಲೆಂದು 
ಕಿಜುನುಡಿ (ಸೊಬಸೊ €. ಕುಸುಮಶರೆನೆಂದುದಾಸಿಸಬೇಡ 
ಮತ್ತಾತನಸಮಬಾಣನೆಂಬುದಂ ಕೇಳಿ ಬಲ್ಲೆ (ನವಮೋ. ೨೯-೪೩). 

[ಉವಾಸ + -ಇಸ್ಮು) 

ಉದಾಸೀನ (ಗು). ೧. ಮಧ್ಯಸ್ಥವಾದ ; ಯಾವ ಪಕ್ಷಕ್ಕೂ ಸೇರದ ; 
ತಟಸ್ಥವಾದ; ಬೇಸತ್ತ : ಕುಸಿದು ಪೊಡಮುಟ್ಟನ್ನು ಹೋಹೆನೈ ತಂದೆ 
ಸಂತಸನೆ `ನಿಮಗೆನಲಡ್ಡ ಮೋಟಆಕಿಯೊಳುವಾಸೀನಮಸಕದಿಂ 'ಹೋಗೆಂದು 
ಹೋಗಬಿಟ್ಟಿಳುಪಿ ಮತ್ತಾಕೈಯಲೇ ಕರೆದನು (ಹ ಚಕಾ. ೮-೫೧). 
(ನಾ). ೨. ದೂರ ಕುಳಿತವನು; ಯಾವ ವಿವಾದಕ್ಕೂ ಸೇರದ 
ವನು; ಬೇರೆ ಕುಳಿತವನು ; ಬೇಸ ತ್ರವನು : ಉದಾಸೀನ - ಬೇಸ 
ತ್ರೈವ್‌ (ಗಂಗಾಮ. ೪೧) ; ಉದಾಸೀನನಾಗಿರ್ದೆಯಾದೊಡೆ ಸೂಜಿಯ 
`ಬಚಿಿಯ ದಾರದಂತೆ ದೋಷದ ಬಟಯಂನೆ ಪಾಪಂ ತಗುಳ್ಳು ಬರ್ಕುಂ 
(ಜೀವಸಂ. ೩೪-೧೪ ವ). ೩. ಕಡೆಗಣಿಸುವಿಳೆ ; ತಿರಸ್ಕಾರ" `ಆ ಆಪ 
ಹಸಿತೆಮನಾದೃತಮವಜ್ಞಾ, ತೆಮೆನಲಂದುದಾಸೀನನುಕ್ಕು ೦೫ (ಮಂಗರಾ. 
೧೨೮-೧೦). ೪. ಕಟ್ಟ ನೆಡತೆಯುಳ್ಳ ವನು; ಚಡಗ ಸ 
ತ್ರ ೬... > (ಮಂಗರಾ. ತ್ತಿ ೫. ಅಶ್ರದ್ಧೆ ; ಅಲಕ್ಷ್ಯ 
'ಅನಾಸ 8 ದಾಸೀನ್ಯ: ಉವಾಶೀ£ ಸೀಸ ನವಿಡಿಡು ಮಿ 
is ER ' ಅಹಂಕಾರಕ್ಕೆ ಉದಾಸೀನವೇ ಮದ್ದು (ಗಾದೆ). 


೭-೨೨); 


ಉದಾಸೀನಮಾನಸ 


೬. [ಸಾಂಖ್ಯ]ವ್ಯಾವಹಾರಿಕ ವಸ್ತುವಿನ .ನಾಲ್ಕು. ಪ್ರಕಾರಗಳಲ್ಲಿ 
ಒಂದು : ವ್ಯಾವಹಾರಿಕವಸ್ತು ಪ್ರಕೃತಿ, .ಪ್ರಕೃತಿ ವಿಕೃತಿ, ವಿಕೃತಿ, 
 ಉದಾಸೀನವೆಂದು ಸಾಂಖ್ಯರು ಹೇಳುವಂತೆ ನಾಲ್ಕು . ಪ್ರಕಾರ... 
ಉದಾಸೀನವೆಂದರೆ, ಗುಣ ಕರ್ಮ ಸಾಮಾ: ನ್ಯ ಸಂಖ್ಯಾಶಕ್ತಿ ಮೊದ 
ಲಾದುವು (ಹಿಂದಸಾ. ೧೯೪). 
ಉದಾಸೀನಮಾಡು - ಕಡೆಗಣಿಸು; ಅಲಶ್ಷ್ಯಮಾಡು : ದೇವಾಲ 

ಯದ ಕೆಲಸ್ಕ ಪೂಜಿ ಪುನಸ್ಕಾ ರದಲ್ಲಿ ಉದಾಸೀನ ಮಾಡುವಂತಿಲ್ಲ 
(ದೇವಹೆಂ. ೨೧೨) ; ಕಿರಿಯರು ಯಾವಾಗಲೂ ಹಿರಿಯರ. ಮಾತನ್ನು 
ಉವಾಸೀನಮಾಡಬಾರದು (ರೂಢಿ). - [ಸಂ.] 

ಉದಾಸೀನಮಾನಸ (ನಾ). ಅಲಕ್ಷ್ಯದಿಂದ ಅಥವಾ ಅನಾಸಕ್ತಿ |:0 
ಯಿಂದ ಕೂಡಿದ ಮನಸ್ಸುಳ್ಳವನು : ಅಂತುದಾಸೀನಮಾನಸಂ ಮಸಕ 
ಮಿಲ್ಲದ ಸಾರ್ವಭೌಮಂ ಪೇರಡ್ಡಮಾಗಿ ಕೆಲದ ಚಕ್ರಾಯುಧನೊಳ್‌ 
ತಮ್ಮಂಗಬಾಹ್ಯ ವಸ್ತು ನಂ ಪರಿತಂ ಮಾಡುತ್ತಿರೆ (ಶಾಂತಿಪು. ೧೦-೧೧೬ ವ). 

[ಉದಾಸೀನ + ಮಾನಸ] 

ಉದಾಸ್ಥಿತ (ನಾ). ೧. ಅಧ್ಯಕ್ಷ; ಮೇಲ್ವಿಚಾರಕ. ೨. ದ್ವಾರ 
ಪಾಲಕ; ಬಾಗಿಲು ಕಾಯುವವನು. ೩. ಗೂಢಚಾರ; (ಸಂನ್ಯಾ 
ಸಿಯ ವೇಷದಲ್ಲಿದ್ದುಕೊಂಡು ರಾಜನಿಗಾಗಿ) ಬೇಹುಗಾರಿಕೆ 
ನಡಸುವವನು. [ಸಂ.] 

ಉದಾಹರಣ (ನಾ). ೧. ಹೇಳಿಕೆ; ಎತ್ತಿ ಹೇಳಿ ದ ನುಡಿ. 
೨. ದೃಷ್ಟಾಂತ; ಲಕ್ಷ್ಯ; ಪ್ರಯೋಗ: ಎಸೆದುದಾಹರಣಮೊಳ್ಬಿನು 
ದಾಹರಣಮುಮಾಗೆ ಗುಣಾರ್ಣವನ ಶರಪರಿಣತಿಯಿಂದೆ ಕುಲಶೈ.ಲಂ 
ಬೀಟ್ವಂತೆ. ನೆಲನದಿರೆ ಬೀಯ್ಲಾಗಳ್‌ (ಪಂ ಪಭಾ. ೧೨-೨೧೩); ಈ ಕವಿ 
ಗಳಾದಿಯಾದ ಮತ್ತಂ ಪಲಂಬರ್‌ ಪ್ರಸಿದ್ಧ ಕವಿಗಳುದಾಹರಣಂಗಳಿದ 
ಜಕೊಳೊಳವು (ಶಮದ. ೫ ವೃತ್ತಿ). ೩. ಆದರ್ಶ; ಮಾದರಿ. 
೪. [ತರ್ಕಶಾ] ಅನುಮಾನ ಪ್ರಮಾಣದಲ್ಲಿ ಬಳಸುವ ಐದು 
ನ್ಯಾಯವಾಕ್ಯುಗಳಲ್ಲೊಂದು; ನ್ಮಾಯವಾಕ್ಮ ಗಳಾದ ಪ್ರತಿಜ್ಞಾಹೇತೂ 
ದಾಹರಣೋಪನಖು ನಿಗಮನಗಳಲ್ಲಿ ಐದೂ ಅವಶ್ಯಕವಿಲ್ಲ (ಹಿಂದಸಾ. 
೨೦೨). . [ಸಂ.3. 

ಉದಾಹರಣೆ (ನಾ). ೧. ಹೇಳಿಕೆ: ಲಕ್ಷ್ಮಂ- ಉದಾಹರಣೆಗಳ 
(ಶಮದ. ೫ ಟೀಕೆ). ೨. ದೃಷ್ಟಾಂತ; ಲಕ್ಷ್ಯ: ಹೇತು ಅನುಮಾನ. 
ಉದಾಹರಣೆ ಪ್ರತ್ಯಕ್ಷ. ಭಂಗ. ಉಪಮಾನ ಇವುಗಳ ಸಮಖ್ಭ ನಿಗಮನ 
(ಹಿಂದಸಾ. ಸ ೩. ಆದರ್ಶ; ಮಾದರಿ: Topas 
ಎಲ್ಲರಿಗೂ ಉದಾಹರಣೆಯಾಗಿದ್ದರು (a -[ಸಂ. ಉದಾಹರಣ] | 

ಉದಾಹರಣೆಗಾರ (ನಾ). ನ್ಯಾಯದಿಂದ ತಪ್ಪಿಸಿಕೊಳ್ಳು ವದಕ್ಕಾಗಿ 


ಇಲ್ಲದ, ತರ್ಕವನ್ನು ಬಳಸಿ ಮೋಸ SUES ಧರ್ಮ: 35 


ವಿರುದ್ಧವಾಗಿ ತಕ್ಕಮಾಡುವವನು ; ಕೆ ಕುತರ್ಕಮಾಡುವವನು ; ಕ 
ವಿತಂಡವಾದಿ (8). [ಉದಾಹರಣೆ * -ಗಾರ] 
ಉದಾಹರಿಸು, . ಉದಹರಿಸು (ಕ್ರಿ). ೧. ಹೇಳು; ನಿರೂಪಿಸು : 
* ಉದಾಹರಿಸು-ಕಥನೇ ” (ಶಮಧಾ). ೨. ದೃಷ್ಟಾಂತವನ್ನು ಕೊಡು; 
ಉಲ್ಲೇಖಿಸು; ಎತ್ತಿ ಹೇಳು; ವಿವರಿಸು; "ಮಾದರಿಯನ್ನು ತಿಳಿಸು: 
ಆತು ಬೃ ಹಂದಳೆಯಾಗಿ . . ವಿರಾಟನ ಮಗಳಪ್ಪು ತ್ತರೆ ಕಾಗಿ 
ಪಲವುಂ ಪಾತ್ರ೦ಗಳನಾಡಿಸುತ್ತು೦ ಮಹಾಭಾರಾವತಾರದೊಳಪ್ಪ 
ಸಂಗ್ರಾಮರಂಗದೊಳರಾತಿನಾಯಕರ ಕಬಂಧಪಾತ್ರಂಗಳನಾಡಿಸುವುದನು 
ದಾಹರಿಸುವಂತಿರ್ದಂ (ಸ 9 ಸ ಭಾ. ೮-೫೮ ವ); ಪರಲೋಳಾಲೋಕ 
- ನಮಂ ಪರಿಹರಿಸಿದೆವಲ್ಲೆ ನೋಡಿಮೆಂದೀಗಳುದಾಹರಿಸುವ ತೆಣದಿಂ ಹಿಡಿ 
ಯಿಪರರಸುಗಳೆಡೆವಿಡದೆ ಮೇಘಡಂಬರತತಿಯಂ (ಕಾದಂವೂ. ೫೫೫) ; 


40 


45 


೯೧೦ 


ಉಡಿತೋದಿತ 


ವೈದಿಕಕೆ ನಾವಾಕೆವಾಳರು ತಪ್ಪಿ ನಡೆದರೆ ಭೃಮಿಸುವರು ಬುಧರು ಲೋಕ 
-ನಮ್ಮನುದಾಹರಿಸುವುದು ಕಾಕನೇ ಬಳಸುವುದು (ಕುವ್ಕಾದ್ರೋ.೧೮-೫೬). 


ಉದಹರಿಸು: ೨. ಮೇಲೆ ಮೂರುಪ್ರಶ್ನೆಗಳನ್ನು ಉದಹರಿಸಿದೆ 
(ಶಿಕ್ಷದ. ೩೫೬). [ಉದಾಹರಣ + -ಇಸ್ಕು] 


ಉದಾಹಾರ (ನಾ). - ಉದಾಹರಣೆ (8). (ಸಂ.] 
ಉದಾಹೃತ (ಗು). ೧. ಹೇಳಲ್ಪಟ್ಟ; ದೃಷ್ಟಾಂತಕೊಟ್ಟ; ಮಾದರಿ 
ತೋರಿದ ; ಹೆಸರಿಸಿದ. (ನಾ) ೨. ಪ ಉದಾಹರಣ ೨ ಇದು ದಲ್ವ 
ರ್ಗ್ಗಪ್ರಾಸಕ್ಕುದಾಹೃತಂ (ಭಂದೋಂಬು. ೧-೫೨). (ಸೆಂ.] 
ಉದಿಚೇಡು (ನಾ). ಒಂದು ಊರಿನ ಹೆಸರು: ಅದಜ ಪೊಲ ಮೇರೆ 
ಮುಡಣ ದೆಸೆ ಪೆಣ್ಣಿರ್‌ಚಿನ್ತೆ ಪುಲ್ಪೇಡು ಉದಿಚೇಡು ಚೀರಳಚಿನ್ತೆ ತೆಜ್ಯಣ 
ದೆಸೆ ಗುಡ್ಡೆ ಗಲ್ಲು (ಎಕ. x11, ಶಿರಾ. ೩೮-೩೩; 878). [ಉದಿ? + ಚೇಡು?) 
ಉದಿತ, (ಗು) .೧. ಹುಟ್ಟಿದ ; ಉಂಟಾದ; ಉತ್ಪನ್ನವಾದ : ದುಸ್ತರ 
ತರೆವಿಷಯವ್ಯಾಪ್ರನಂ ದುರ್ನಿವೇಕೋದಿತನಂ [ಪಾಠಾಂ. ದುರ್ಧರೈ 
ನೋಹ] ದುರ್ಬೊಧನಂ ರಕ್ಷಿಪುದೆಲೆ ಕೃಪೆಯಿಂದಂ ವಿರೂಪಾಕ್ಷಲಿಂಗಾ 
(ಪಂಸಾಶ. ೧೨); ಇದಿರುಬಂದರು ಮಂತ್ರಿಗಳು ವರಸುದತಿಯರು 
ಸೂಸಿದರು ಸೇಸೆಯನುದಿತ ಮಂಗಳಘೋಷವಾದ್ಯವಿತಾನರಭಸದಲಿ 
(ಕುವ್ಯಾವಿ. ೯-೨೪). 3. Fl ತಿದಿ ಅಭಿವೃ ದಿ 
ಯನ್ನು ಪಡೆದ. "ಉದಿತಕೀರ್ತಿ' ಪ [ಸಂ.) 
ಉದಿತ್ಕ (ಗು. ಹೇಳಿದ; ಉಕ್ತ: RE ಪೇಟ್‌ ೦ದೊಡೆ 
ಪೇಆಲ್ಕಾಂ ಬಗೆದಂದೆನಿದೆನ್ನಳವೆ ಗಣಧರೋದಿತ ಚರಿತಂ (ಆದಿಪು.೧-೩೪). 
[ಸಂ.] 
ಉದಿತಕೀರ್ತಿ. (ನಾ). ವೃ ದ್ಧ ಯನ್ನು ಹೊಂದಿದವನು; ಕೀರ್ತಿ 
ಯುಳ್ಳ ವನು: ಶಿ ಶ್ರೀನಧುವಂ' ನಿಜಭುಜಶೌರ್ಯಾವಸ್ಟಂಭದೊಳೆ ಕೈಗೆ 
ಸ್‌ ಜಯ ಲಕ್ಷ್ಮೀ ವಲ್ಲಭನಿದ೯ಂ ಪೃಥಿ ಉವಲ್ಲಭನುದಿತ ಕೀರ್ತಿ 
ಸಾಹಸಭೀಮಂ (ಗದಾಯು. ೬-ಗ). (ಉದಿತ + ಕೀರ್ತಿ] 
ಉದಿತಪರಾರ್ಥ (ನಾ). ಇತರರಿಗೆ ಹಿತವನ್ನುಂಟುಮಾಡುವವನು; 
ಪರೋಪಕಾರಿ : ಮೇದವಿಹಿತ ಧರ್ಮಂಗಳೊಳಾರೋಪಿತಮತಿಗಳೆಂದೆನಿಸಿ 
ತಾಪಾನುಗ್ರಹ ಸಮರ್ಥರುದಿತಪರಾರ್ಥರ್‌ (ಸೌಇಇ. 21-11, ೧೪೭-೨೯; 
1098). [ಉದಿತ + ಪರಾರ್ಥ] 


50| ಉದಿತರಾಗ (ಗು). ೧. ಕೆಂಪುಬಣ್ಣ ಹುಟ್ಟಿದ. (ನಾ). ೨. ಅನುರಾಗ 


| ಹುಟ್ಟಿದವನು: ೧,೨. ದಿನನಾಂಪಿಕನಸರದಿಗಂಗನೆಯೊಳಾಸೆರೆದುದಿತ 

ರಾಗನಾದಂ ಪೀನಂ (ಕವಿರಾ. ೩-೪೫). [ಉದಿತ + ರಾಗ) 

| ಉದಿತೆಸೆ ರ (ನಾ). ಮುಗುಳುನಗೆಯವನು; ಮುಗುಳುನಗೆ 

ಯಿಂದ ಕೂಡಿದವನು: ಉದಿತಸ್ಮೇರನಿಭೇಂದ್ರವೈರಿ ನಯದಿಂ ಕೈನೀಡಿ 

| ಗೋಮುಖ್ಯ ಬಲ್ಲಿದಿರೇ ಸಂತೆಸಮೇ ಕರಂ ಕುಶಲಮೇ ಕ್ಷೇಮಾಂಗಮೇ 

, (ಪಂಚತಂ. ೫೬-೧೦). [ಉದಿತ + ಸ್ಮೀರ] 

! ಉದಿತಾರ್ಥ (ನಾ). ಉಂಟಾದ ಭಾವ: ಹದಿನೆಂಟನೆಯ ಕಥೆಯ 

! ಕೇಳಿದಾ ನೀಂ ಮುಂದೆ ಮುದದೊಳಾ ಚಕ್ರದಾನ ಸ್ವರೂಪಂತುವೆಂದು 
ದಿತಾರ್ಥಕಳವಟ್ಟು ಮೆಜಕಿವ ಹತ್ತೊಂಭತ್ತನೆಯ ಲೀಲೆಯಂ ಪೇಳ್ವೆನು 
(ವೀಕೈಪು. ೩-೧೭-೩). (ಉದಿತ, * ಅರ್ಥ] 

ಉದಿತೋದಿತ (ನಾ). ಸಂತತವಾದ.ಏಳಿಗೆಯುಳ್ಳವನು ; ನಿರಂತರ 
ವಾದ ಅಭಿವೃದ್ಧಿಯುಳ್ಳವನು ; ಉತ್ತರೋತ್ತರಾಭಿವೃದ್ಧಿಯುಳ್ಳ 
ವನು: ಉದಿತೋದಿತನೈ ನೀಂ ನಿನಗುದಯದ ಮೇಲುದಯವೆಂದು 
ನೆಗಬ್ಬರಿಗಂಗಭ್ಮುದಯಮನಜಪುವತೆಜದಿಂದುದಯಾಚಳಚುಂಬಿಬಿಂಬ 
ನಿನನುದಯಿಸಿದಂ (ಪಂಪಭಾ. ೨-೯೩). ೨. ಶಾಸ್ತ್ರಗಳಲ್ಲಿ ಪರಿಣತ 
ನಾದವನು. [ಉದಿತ್ಶ * ಉದಿತ] 


ಉದಿತೋದಿತವೇಳೆ 


ಉದಿತೋದಿತವೇಳೆ (ನಾ). ಏಳಿ ಗೆಯ್ದಕಾ ಲ; ಅಭಿವೃದ್ಧಿಯ 
ಸಮಯ; ಶ್ರೇಷ್ಠವಾದ ಸಮಯ; ಶುಭಕಾಲ: ದಸಮಿಂಯಸಳಕ್ಕ ೯ 
ವಾರದುದಿತೋದಿತವೇಳೆಯೊಳಣ್ಮೆ ಭಕ್ತಿಯಿಂ ಬಸದಿಗೆವನ್ನು (ಎಕ. ೫11, 
ಶಿಕಾರಿ. ೨೧೯-೨೮ ; 918). [ಉದಿತೋದಿತ * ವೇಳೆ]: 
ಉದಿಯಮರ (ನಾ). ಒಂದು ಔಷಧಿ ಮರದ ಹೆಸರು: *ಅಜಶೃಂಗೀ | 3 
-ಉದಿಯಮರ? ಕುರುಓಗೆ ೫ (ಓಷಧಿ. ೬); “ಮೇಷಶೃಂಗೀ-ಉದಿಯ | | 
ಮರ” (ಓನಧಿ. ೧೨೯); 4ವರ್ತಿಕಾ- ಉದಿಯಮರ * (ಓಷಧಿ. ೧೪೯). 

| 


| 
[ಉದಿಯ? + ಮರ] | 
ಉದಿರ್‌, ಉದಿರು, ಉದುರ್‌, ಉದುರು, (ಕ್ರಿ). (ಮೇಲಿಂದ) ಮ 
ಬೀಳು; ಕಳಚಿ ಬೀಳು: “ಉದಿರ್‌- ಪತನೇ” (ಶಮಧಾ); ಪ್ರಣತಾರಿ 
ತ್ರುಟಿತಮುಕ್ತಾಗುಣಗಣನೋತ್ತಂಸದಿಂ ಕಲಲ್ದುದಿರೆ [ಪಾಠಾಂ. ಕಳಲ್ಲು 
ದುಕೆ] ಸಭಾಂಗಣಮೊಪ್ಪೆ ವೀರನಾರಾಯಣನಾ ತಾರಕಿತ ನಭದವೊಲ್‌ 
ಸೊಗಯಿಸುಗುಂ (ಕನಿರಾ. ೩-೧೮೦) ; ಭೀಮಸೇನಂ ಮರನಂ ಪಿಡಿದಲ್ಲೆ 
ಪಣ್ಣೊಲನಿಬರುಮುದಿರ್ದರ್‌' (ಪಂಪಭಾ. ೨-೩೧) ; ಮತ್ತಂ ಬಿ 
ರುಚಿಯಿತ್ತಟಿದಿನುದಿರ್ದ ಭಸಿತರಾಶಿಗಳಂತೆಸೆನ ಭುಜಮಂಡಲಂಗಳ 
(ಬಸರ. ೨-೨೮). ಉದಿರು: ಸಲಮಿಂಡಿವೆಣ್ಣ 'ಛ ಕೊರಲ ಹಾರದ 
'ಮುತ್ತು ಪಣಿದುದಿರುವ ಮಣಿನಿಚಯ ಬಿಳುವಳಿಯೊಳಗಾಲಿಕಲ್ಲುಗಳಂ 
ದದಿ ತುಜುಗಿರ್ದುದುಯ್ಕ ಲೆಯಡಿಯ (ಮೋಹತ. ೧೪-೯೦). ಉದುರ್‌: 
ತಾರಕಾಸಂಕುಳಂ ತೋಳ್ಗಳದೊಂದಳ್ಳೇ ಅಕಿನೊಳ್‌ ಪೂನಲಿವೊಲು. 
ದುರ್ವಿನಂ (ಆದಿಫು. ೭-೧೨೧) ; ಕೊರಲೊಳ್‌ ಕಟ್ಟುಗೆ ಶುನಕನ ಶಿರಮಂ 
ಮೇಣ" ಬ್ರಹ್ಮದಂಡೆಯಂ ತೆಳ್ಗ ಯಂಂದಕಿದಿದ 89 ಬಟಯಂ ತೊಡೆ 
ಗೆರಡುಂ ಶೈಂಗಮುಮನುದುರ್ಗುಮಾಗಳೆ ಫುಟುಗಳ್‌ (ಲೊ (ಕೋಪ. 
ಉದು ರು: : ಅಸ್ಕಿ ಚರ್ಮಂಗಳು ಸಂಚ ತಪ್ಪಿ ನೆಲಕ್ಕೆ 
ಉದುರಲು ಮನ ಸಂಚಲತ್ಮವಸ್ಯೆದಿ ಅನುತಾಪಂಬಟ್ಟ ಪ್ರಸ್ತಾವದ ಕ 
(ಶೂನ್ಯ ಸಂ. ೧೩-೨೫); ಒದಜಸಿದರೆ ಪರ್ವತದ 'ಶಿಖರದಲುದುರಿದವು 
ಹೆಗ್ಗುಂಡುಗಳು ಮುರಿದೊದೆಯೆ ಬಿದ್ದುವು ಬೇರು ಸಹಿತ ಮಹಾದ್ರುಮಾಳಿ 


5 


20 


೯-೨೧೫). 


25 


ಗಳು (ಕುವ್ಯಾಆ. ೧೦-೮) ; ಮಂಗಳಾಕರೆ ನಾಗಲಾಂಬಿಕೆಯ ಮಗ್ಗುಲಂ | 
ಸಿಂಗರಿಸಿ ತೋರ್ಪ ಶಿಶುವಂ ಕಂಡು ಹರುಷಾಶ್ರು ಪಿಂಗದೊಡನುದುರೆ 
ಮಗನಂ ಗಿರಿಜೆ ತೆಗೆದೆಕ್ತಿಕೊಂಡಳತ್ಕುತ್ಸ ನದೊಳು(ಚೆಬಪು. ೫-೨೩); ಏನು 
ಮಾಡಿದರೂ ಕೋಟಚೆನ್ನಯರ ತಲೆಕೂದಲು ಉದುರಲಿಲ್ಲ (ಕಗದ್ಯ. ೭೦). 

ಉದಿರಜಿಗೆ - ಉದುರುವಂತೆ ಮಾಡಿ ತೆಗೆದುಕೊ; ಬಹಳವಾಗಿ 
ಶೇಖರಿಸು: ಚದುರಂಗವಾಡುವ ಬಾರೆಂದೊರ್ವನ ಪದುಮಾಕ್ಷಿ ಪಿಡಿ 
ಡೆಳೆದೊಯ್ದು ಮದನಾಗಮದೊಳು ಮಗ್ಗಿಸಿ ಹಣಗಳನುದಿರದೆಗೆದಳವ 
ನಿಂದ (ಕಂನವಿ. ೨-೯೭). 

[ಜೇ. ॥ ತಮಿ. ಮಲ. ಉದಿರ್‌ ; ತುಳು. ಉದರು, ಉದುರು] 
ಉದಿರಿಸು, ಉದುರಿಸು (ಕ್ರಿ). (ಕೆಳಗೆ) ಬೀಳುವಂತೆ ಮಾಡು; 
ಕೆಡಹು; ಕಳಚು ; ಮೇಲೆ ಚಿಮುಕಿಸು; ಚೆಲ್ಲು; ಸೂಸು: ಪಸುಳೆ 
ದಳಿರ ಪಾಸಿನ ಮೇಲೊಜಗಿಸಿ ಪೊಸಗಪ್ಪುರವಳಿಕಂ ಪೊಸೆದುದಿರಿಸಿ 
ಸಸಿಯಿಂದೊಸವರ್ವಿಂದೂಪಲ ಜಲಮಂ ತನವ ಳಿದು (ಜಯಕಾ. 
"ಕಡಿ 'ಉದಿರಿಸಿ ಸಿಡಿವಿರಿಗೋ ನೆರಳಿಗೆ ಬಡದಾಡಿ (ಅರಳು. 
೪೧೨-೪).ಉದುರಿಸು: ಅಟ್ಟಕೊಲುವೆನು ಜವನಮೃತ್ಮುವ ನಿಟ್ಟಿಲುವನು 
ದುರಿಸು ವೆನೆನುತೊದಲದನು ಕಲಿಭೀಮ (ಕುವ್ಯಾ ಆ. ೨೩-೨೭); ರೋಮ 
ಕೋಮಕೆ ಕೋಟಿಲಿಂಗವುದುರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗದೆ 
ಪಾಪ (ಪುರಂದ. ೧-೧೯೨-೧) ; ಅಲರ್ದ dAdo ಕೊಳನ 
ಹೊಂದೆರೆಯತ್ತಿ ಮಿಂದೇಳೆಲೆಯವಾಳೆಯ ಕರ್ಪುರದ ದೂಳಾಟಿಗಳನಾಡಿ |45, 
(ಸಾಳ್ವಭಾ. ೨-೫). [ಉದಿರ್‌ + -ಇಸ್ಕು] 


೪-೩೯); 40 


೯ಗಿ೧ 


ಉದೀಚ್ಯವಾಚಕ 


ಉದಿರು "ಉದಿರ್‌' ನೋ. 

ಉದಿರ್ಚು, ಉದುರಿಚು, ಉದುರ್ಚು (ಕ್ರಿ).  ಉದಿರಿಸು: 
“ ಉದಿರ್ಡು - ಅಧಃಪತನೇ” (ಶಮಧಾ); ಕದಡುತ್ತುಂ ಘನಪಟಲ 
ಮುನುದಿರ್ಚುತುಂ ತಾರಕಂಗಳಂ ಬೆದಜಕಿಸುತುಂ ತ್ರಿದಶೌಘಮನುಗ್ರ 
ಗ್ರಹಮದೊಂದು ಬರ್ಪಂತೆ ಬಂದುದಾ ಗದೆ ನಭದಿಂ (ಜಗವಿ. ೧೨-೪೬); 
ಚಂದ್ರಾದಿತ್ಯರಂ ಮಾಂಟುತಿರ್ಪುಡುಸಂತಾನಮನಾರ್ದುದಿರ್ಚುವ ಗಣಂ 
ಗಳ್‌. ಬಂದರಾನಂದದಿಂ.(ಗಿರಿಕ. ೧೦-೭೨); ಕೆಲಬರನನಯವಂಗಳಂ 
ಡೆಸಿದೆಸೆಗುದಿರ್ಚಿ ಕೆಲಬರನಿರದೆ ಕೋಡ್ಲಳಿಂದಿಜಿದು.., ಪುಂಗವಂ 
ಭಂಗವಂ ಮಾಡುತೈತರುತಿರ್ದನು (ಚಿಬಪು. ೪೪-೧೯). ಉದುರಿಚು : 
ಭುಜದಲಿ ಶಿರದಲಂದಕ್ಕ ಡದ ಮಣ್ಣನು ಬೆರಳಲುದುರಿಚಿ ಬಾಳುಗೆಂದರು 
ನೆನೆದು ನಿಂಬಜೆಯ (ಕುವ್ಯಾಕ. ೧೯-೪೧). ಉದು ರ್ಚು: ಶರಣ 
ಕೊಡನಸತ್ಯವಪ್ರಿಯಂಗಳುಸುರ್ದ ನಾಲಗೆಗಳನೊಜಲಲೊಜಲನಂತ ಬಾರಿ 
ಕೀಳ್ತು ಬಳ್ಳಿ ನಾಲಗೆಗಳನುದುರ್ಚಿ ಹುರಿದು ಹಲ್ಲಿ ನುರದೊಳಿಕ್ಸಿ ಕಾಲೊ 
ಳೊರಸಿ ಮತ್ತೆ (ಸಾನಂಚ. ೬-೩೧ ರಗಳೆ) ; ; ಶಿರದಿ ಪತ್ರೆ War 
[ಪಾಠಾಂ. ಉಪರ್ಚಿ] ಜೊನ್ನೆ ಯೊಳಿರಿಸಿ ತಂದಾ ಚತತ ಸು ನಿರುತದಿಂ 
ಕಣ್ಣಪ್ಪಡೇವಂ ಭಟಿಸುತಿರಲಿಂತು (ಬಸಪು. ೧೮-೩೨). 

[ಉದಿರ್‌ + -ಚು] 

ಉದಿರ್ಪು (ಕ್ರಿ). - ಉದಿರಿಸು : ಶಾಯಕ್ಲೇಶದಿನಡವಿಯ ಕಾಯಂ 
ಪಣ್ಣುಮನುದಿರ್ಪಿತಿಂದಗಲದೆ, ನಿಂದೀ ಯನುಳರಾವ ತೆಜದಿಂ ನೋಯಿ 
ಸರೈ ನಿನ್ನ ನನ್ನಿ ಕಾಜನ ಮನಮಂ (ಸಂಪಭಾ. ೭-೪೮); ಉದಿರ್ಫುತಿರ್ಪ 
ಕುಸುಮದ್ರು ತಿಯೊಳ್ಳೊನಲೊಳ್‌ ಕಟಲ್ವ ಕಪ್ಪುರದ ಪುಟ ಲ್‌ (ವರ್ಧಪು. 

ಗ + ಪು) 


೪-೭೧). 
ಉದಿಸು ಉದಯಿಸು' ನೋ. 
ಉದೀಚಿ (ನಾ). ಉತ್ತರದಿಕ್ಕು. (ಸಂ. ಉದೀಟೀ] 
ಉದೀಚೀನ (ಗು). ಉತ್ತರದಿಕ್ಕಿನ; ಬಡಗಣ.' [ಸಂ.] 
ಉದೀಚೀಭವ (ಗು). ಉತ್ತರದಿಕ್ಕಿನಲ್ಲಿ ಹುಟ್ಟಿದ: ಅಲೆದುದುದೀಚೀ 
ಭವಂ ಶೀತವಾತಂ (ಫಪ್ಪ ಪು. ೬-೩೬). [ಸಂ.]. 


ಉದೀಚ್ಯ (ಗು). ೧. ಉತ್ತರದಿಕ್ಕಿನ : ಇದು ದಾಕ್ಷಿಣಾತ್ಮ ಕವಿಮಾರ್ಗ 


ದುದಾರೆಮುದೀಚ ಾದುರುವಿಶೇಷಣಯುತಮಪ್ಪುದನೊಲ್ವ ರಿಂತು 
ಹೇಮಾಂಗದ ಲೀಲಾಂಬುಜ ವಿಚಿತ್ರ ಚಿತ್ರಾಧಿಕೆಮಂ (ಕವಿರಾ. ೨-೭೯). 
(ನಾ). ೨. ಸರಸ್ವತೀನದಿಯ ವಾಯವ್ಯದಿಕ್ಛಿಗಿರುವ ಪ್ರ ದೇಶ; 
ಉತ್ತರದೇಶ. ೩. ಉತ್ತರದಿಕ್ಕಿನವನು; ಔತ್ತರೇಯ :. ಧನದ 
ಹರಿದಭಿಮುಖಂ ವಿಭು ಜಿನಚಂದ್ರಂ ನಡೆದುದೀಚ್ಶರಂ ಕಪ್ಪಂಗೊಂಡಿ 
ನನುತ್ತರಾಯಣದೊಳನುದಿನಂ ರಸಜ್ಞಾನಿ ನೀರನೊಸೆವಂತೊಸೆದಂ 
_(ಶಾಂತಿಪು. ೧೧-೨೫). [Ao] 

ಉದೀಚ್ಯಮಾರ್ಗ (ನಾ). ಕಾವ್ಯರಚನೆಯಲ್ಲಿ ಉತ್ತರ ಜೀಶದವರು 
ಅನುಸರಿಸುವ ದಾರಿ, ರೀತಿ; ಉತ್ತರವತಾರ್ಗ: ಇವು ನಿಯತಂ 
ದಕ್ಷಿಣದೇಶವರ್ತಿ ಕವಿರಾಜಮಾರ್ಗದೊಳ್‌ ನೆಗಟ್ಲುಂ ಮತ್ತವಣ ನಿಸ 
ರ್ಯಯ ವೃತ್ತಿ ಯೆ ಬವರಿಸುಗುಮುದೀಚ್ಯ ಮಾರ್ಗದೊಳ್‌ ಪ್ರಚುರ 
ತೆಯಿಂ de ೫೨೧). [ ಉದೀಚ್ಯ + ಮಾರ್ಗ] 

ಉದೀಚ್ಕ ವಾಚಕ (ನಾ). ಉತ್ತರದವರು ಬಳಸುವ ಶಬ್ದ: ಮನ 
ಹೊಗಳು ನಿಜಕಿಸದಾ ಮುಳಿಸಂ ಗತರಾಗಮೋಹನೊಯ್ಯ ನೆ ಮುನಿ 
ನಾಥನೆಂಬ ವಚನಾಂತರಮಿಂತಿದು ದಾಕ್ಷಿಣಾತೃಕಂ ಮುಸಜಿಎಳ ಗದಗಳು 
ನೀಚಿಸದೊಯ್ಯ ನೆ ಮೋಹಮನಂತೆ ರಾಗಮುಂ ಮುನಿಸುಮನೊಲ್ಲದಂ 
ಮುನಿಪನೆಂಬುದಿದಕ್ಕು ಮುದೀಚ್ಮ ವಾಚಕಂ (ಕವಿರಾ. ೨-೧೦೬). 

(ಉದೀಜ್ಯ * ವಾಚಕ] 


ಉದೀರಣ 


ಉದೀರಣ (ನಾ). ೧. ಪ್ರೇರಣೆ: ಬಾಹ್ಯಾಭ್ಯಂತರಹೇತೂದೀರಣ 
ವಶದಿಂ ಉದ್ರಿಕ್ತ AE ತೀವ್ರಭಾನಂ (ತತ ಪ್ರ ೨೫೭). ೨. ಹೇಳು 
ವಿಕೆ: ಮ ವ್ಯಾಹಾರಃ, ಉದೀರಣಂ, ಕಥನಂ -- ಈ ೪ 
ಮೊದಲಾಗುಳ್ಳುವು ನುಡಿಯ ಭೇದಂಗಳ್‌ ? (ಹಲಾಯು. ೨೩-೧೩೭). 
೩. ಮುಂದಕ್ಕೆ ದೂಡುವುದು; ಮೇಲೆಸೆಯುವುದು. [ಸಂ.] 

ಉದೀರಿತ (ಗು). ಹೇಳಿದ; ನುಡಿದ: ಶಾರೀರಂ ಮಾನಸಂ ಕ್ಷೇತ್ರಜಂ 
SEIN ಸಂಕ್ಲಿಷ್ಟಾಸುಕೋದೀರಿತಂಗಳೆಂಬ ಪಂಚಪ್ರಕಾರ 
ದುಃಖಂಗಳಂ . .. ಅನುಭವಿಸುತ್ತಂ (ಸುಕುಮಾ. ೧೧-೪೭ ವ). [ಸಂ.] 

ಉದೀರಿಸು (ಕಿ 5). ೧. ಹೇಳು. ೨. ಹೆಚ್ಚಾಗು: ಅಲ್ಲಿ ಕರ್ಮಮಲ 
ಪಟಲಶಕ್ತಿಪ್ರತಿಸಮಯಂ ಅನಂತಗುಣಹೀನ ಕ್ರ ಮದಿಂ ಉದೀರಿಸುಗುಂ 

(ತತ್ತ್ವಪ್ರ. pe [ಉದೀರಣ + -ಇಸ್ಕು] 

ಉದೀರ್ಣ (ಗು). ೧. ದೊಡ್ಡದಾದ; ಹೆಚ್ಚಾದ: ಕರ್ಣನುಮುದೀರ್ಣ 
ವೀರರಸಾಸ್ವಾ ಭತಲಂಸಟಿನಾಗಿ ನೀಮೆಲ್ಲಮಿಂದನ್ನ ಕಾಳೆಗಮಂಸುರಿಗೆಗಾಳೆ 
ಗಮಂ ನೋಟ್ಬಂತೆ ನೋಟ್ಬುದೆಂದು( ಪಂಪಭಾ. ೧೨-೧೧೬ ವ).೨.“ಎದ್ದ?” 
(ಶಾಪಮಂ. ಕೋಶ): ಧೆರ್ಮಮಿಂತಿದನುಲ್ಲಂಭಸಿದಾತನುಗ್ರನರಕೋದೀ 
ರ್ಣಾಂತಸಂವರ್ತಗರ್ತದೊಳಾಟಯ್ಗಿಂ (ಶಾಪಮಂ. ೬೧-೩೪೪ ; 1125). 
(ನಾ). ೩. ಹಿರಿಯ; ದೊಡ್ಡ ವನು: “ಉದಾತ್ತಃ, ಉದೀರ್ಣಕ, 
ಮಹಾತ್ಮಾ, ಉದಾರಃ।- ಈ ೪ ಹಿರಿಯಂ?(ಹಲಾಯು. ೫೯-೨೦೧). [ಸಂ.] 

ಉದೀರ್ಣತೆ (ನಾ). ಹೆಚ್ಚಿಗೆ; ಅತಿಶಯ; ಏಳಿಗೆ; ಆಧಿಕ್ಯ: 
ಬಿದುರತ್ನ ಮಂಡಕಾ ರರ ಆಕ್ರ ಬುದ್ಧ ಸೈ ಕವಚಾಸ್ವಿತಕರ್ಣಸಹಾಯಮಂ 
RASS ಪೊಂದಿತೆ ಸ ತನಿ ್ಲಿಕಟಿಸ್ಥಿತಮೇಂ ಮನೋ 
ಜ್ಞಮೋ (ರಾಜಶೇ. ೬-೯೬). [ಸಂ. 'ಉರೀರ್ಣತಾ] 

ಉದು (ಸ). ರೂಪಗಳು (ಪುಂ. ಏಕ). ಉವಂ, ಉವೆನ್‌, ಊತ 
(ಸ್ತ್ರೀ. ಏಕ). ಉವಳ್‌, ಊಕಳೆ (ಪುಂ. ಸ್ತ್ರೀ. ಬಹುವ).' ಉವರ್‌ 
(ನಪುಂ.' ಬಹುವ). ಉವು (ವಿಶೇ). ಊ. ನಡುವಣ ವಸ್ತು 
ವನ್ನಾಗಲಿ, ವಿಷಯವನ್ನಾಗಲಿ, ನಿರ್ದೇಶಿಸಲು ಬಳಸುವ ಸರ್ವ 
ನಾಮ : ಅದು ಇದು ಉದೂ ನಾಮಂತೇ ನತೌ ಪುಂಸಿ (ಭಾಷಾಭೂ. 
೯೫); ಅದುವಿದುವುದುವಾವುದುವೆಲ್ಲದು ಪೆಜತೇನ್‌ ಪೆಜದೆನಿಪ್ಪ ಶಬ್ದಂಗಳ್‌ 
ತಪ್ಪದೆ ಸರ್ವನಾಮಮಕ್ಕುಂ (ಶಮದ. ೭೮) ; ಅದು, ಇತು ಉದು 
(ಲು: ೧೬೨ ಪ 0 ಕಾಲವತ್ಯಲ್ಪವು' ಕಾರ್ಯವು ವಿಪುಳವು .` 
ಅದರಿಂದೆಲದರಿದರುದರೋದು ವೃರ್ಥವು (ಇಂಚಾಪ. ಗ್‌ 

ಉವಂ, ಉವನ್‌ : ಅವಂ, ಇವಂ, ಉವಂ (ಭಾಷಾಭೂ. ೯೫ ಉದಾ); 

ಅನೆ, ಇವಂ, ಉನಂ (ಶಬ್ದಾನು. ೬೪ ಪ್ರಯೋ) ; ಅವನೆಂ, ಇವನಂ, 
ಉವನಂ (ಶಬ್ದಾನು. ೬೪ ಪ್ರಯೋ); ಉವನ್‌, ಉವಳ೯ (ಕೈಪಿಡಿ. ೩೪). 
ಊತೆ: ಆತಂ, ಈತಂ, ಊತಂ (ಭಾಷಾಭೂ. ೯೫ ಉದಾ); ಆತಂ 
ದು ಯೊ೯ೀಧನನೀತಂ ರವಿಜಾತನೂತನಶ್ವತ್ಥಾ ಮಂ (ಶಮದ. ೧೫೦ 
ಪ್ರಯೋ) ; ಅತಂ, ಈತಂ, ಊತಂ (ಶಬ್ದಾನು. ೬೪ ಪ್ರಯೋ) ; ಈತನುಂ 
ಊತನುಂ, ಉನರ್‌ (ಶಬ್ದಾನು. ೩೧೬ ಪ್ರಯೋ). ಉವಳ್‌ : ಅವಳ್‌ 
ಇವಳ್‌, ಉವಳ್‌ (ಶಮದ. ೧೫೪ ಪ್ರಯೋ); ಅವಳ್‌, ಇನಳ್ಳ್‌ 
ಉವಳ್‌ (ಶಬ್ದಾನು. ೬೪ ಪ್ರಯೋ) ; ಉವನ್‌, ಉನಳ್‌ (ಕೈಪಿಡಿ. ೩೪). 
ಊಕೆ: ಕಣು ತಡೆದತ್ತು ಕಂಚನುಣಲೂ ಮನೆಯೂಕೆಗಳುಯ್ದ ರೆಕ್ಕ 
(ಸೂಕ್ತಿಸು. ೮-೧೩೪). ಉವರ್‌: ಈತನುಂ, ಊತನುಂ, ಉನರ್‌(ಶಬ್ದಾ ನು. 
೩೧೬ ಪ್ರಯೋ). ಉವು : ಉದುಂ, ಉವು (ಶಬ್ದಾನು. ೩೧೬ ಪ್ರಯೋ). 
ಊ : ಅದುವಿದುವುದುಗಾಯಾಯೂ ವೊದವುಗುಮಾಡೇಶಮಾಗಿ ಗಮಕ 
ದೊಳ೯ ( ಕಮದ. ೧೬೯); ಆ ಈ ಊ ಎಂಬ ಆದೇಶಕ್ಕೆ ` - ಆ ಬನವೀ 
ಬನವೂಬನವೆನ್ನ ದೆ ತೊಟಲ್ಲು ಪೂಗೊಯ್ಸರವರ್‌(ಶಮದ. NE ಪ್ರಯೋ). 


೯೧೨ 


EE 


ಉದುಮದದಳೆ 


[ದೇ, ॥ ತಮಿ. ಉದು ; ತುಳು. ಉಂದು; ಕುವಿ. ಊ, ಊದಿ; 
ಕುರುಖ್‌. ಹೂದ್‌ ; ಬ್ರಾಹೂಈ. ಓದ್‌] 
ಉದುಂಬರ (ನಾ). ೧. ಅತ್ತಿ ಯ ಮರ: ಒಂದು ಹಂದಿ... ಒಂದು 
ಉದುಂಬರ ವೃಕ್ಷದ ಕೆಳಗೆ ಸೊಗಸಾದ ಸ್ಥಳದಲ್ಲಿ ಮನೆಮಾಡಿಕೊಂಡಿತು 
(ಬುದ್ಧಪ. ೨೯). ೨. ತಾಮ್ರ: *ತಾಮ್ರಂ, ಶುಲ್ಬಂ, ಉದುಂಬರಂ - 
ಈ 2 ಕಿಸು?' (ಹಲಾಯು. ೨೮-೧೬). ೩, ಹೊಸ್ತಿಲು. [Aಂ.] 
ಉದುಂಬರಕುಷ್ಕ (ನಾ). ಅತ್ತಿಯ ಹಣ್ಣಿನಂತೆ ಒಳಗೊಳಗೇ 
ಹುಳಿತುಹೋಗುವ ಒಂದು ರೋಗ: ವಾಯುಭೂತಿ ... ಪಾಪದ 
ಫಲದಿಂದಮೇಟುಂದಿವಸದಿಂಡೊಳಗು[ಪಾಕಾಂ. ಗೌ)ದುಂಬರಕುಷ್ಮಮಾಗಿ 
ಪುಟಿತು ನಮೆದು ಸತ್ತು “ಔದುಂಬರಕುಷ್ಮ 
ಪರಾ. [ಉದುಂಬರ + ಕುಷ್ಕ) 
ಉದುಂಬರಪರ್ಣಿ (ನಾ). “ಜಾಪಾಳದ ಗಿಡ” (ಅಮರ. ಟೀಕೆ); “ದಂತಿ 
ಗಿಡದ ಹೆಸರು” (ಸಿದ್ಧಾಂತಿ. ೧೨೭). [ಸಂ. ಉದುಂಬರಪರ್ಣಿನ್‌] 
ಉದುಗರಿಸು "ಉದ್ದರಿಸು? ನೋ. 
ಉದುಗಲಿಸು "ಉದ್ಗರಿಸು' ನೋ. 
ಉದುಗ್ರಾಹಕ (ನಾ). ಚೆನ್ನಾಗಿ ಗ್ರಹಿಸುವವನು; 
ಷಟುತರ್ಕ್ಕ ಸತುಪ್ರವುಡಿಯೊಳತಿಶಯದುದುಗ್ರಾಹಕರು (ಎಇ. 2೭೪111, 
೧೮೪-೯; 1097). [< ಸಂ. ಉದ್ಧ್ಯ್ರಾಹಕ) 
ಉದುಟು (ಕ್ರಿ). ಗರ್ವಿಸು; ಅಹಂಕಾರಪಡು : ಸಿರಿದಪ್ಪೀ ಖ್ಯಾತಿ 
ಯಿಂದಂ ದುರದ ಬಲುಪಿನಿಂ ಕ್ಪಾತ್ರತೇಜೋಗ್ರತಾವಿಸ್ತರದಿಂದಂ ಕ್ರೋಧ 
'ದಿಂದಂ ಪುಸಿಗೆ ಸೊಗಸೆಂಬೊಂದು ತಾತ್ಪರ್ಯದಿಂದಂ ಅರಿಚಕ್ರೈಶ್ವ 
ರ್ಯ್ಯ್ಯಮಂ ಕೊಂಡುದುಟ ಕಳೆವ ಸಾಮರ್ಥ್ಯದಿಂ ಧೈರ್ಯ್ಯದಿಂದಂ ವರ 
ಭಾಗ್ಮಂ ಪಾಂಡವಾದ್ಯಂಗೆಣೆಯೆನಲೆಸೆದಂ ನೀರಕಂಧಾರದೇವಂ (ಎಕ.1x, 
ದಾವಣ. ೫೯-೨೨ ; 1280). “ಉದುಟ?” (ಶಾಪಮಂ. ೧೪೧೬ ಕೋಶ). 
[?. 1 ತೆಲು. ಉದುರು] 
ಉದುಪು (ನಾ). ೧. ರಭಸ; ವೇಗ(?); “ತ್ರಾಣ; ಬಲ” (ಸಮ್ಯಕ್‌. 
ಕೋಶ). ೨. ದಿಗಿಲು; ಭಯ (?). "ಉದುಪುಗೆಡು' ಪರಾ. 
[?. / ತಮಿ. ಉದೈಪ್ಪು] 
ಉದುಪುಗೆಡು (ಕ್ರಿ). ೧. ರಭಸವಳಿ (?). ೨. ದಿಗಿಲಿನಿಂದ ಚದುರಿ 
`ಹೋಗು; ಭಯದಿಂದ ಓಡಿಹೋಗು (?): ಬಲ್ಲಿದಂ ಭಗದತ್ತ 
ಭೂಮಿಪಾಲಕನ ಬಲದಲ್ಲಿ » * ೬ ಕೆಲವು ಪಿಂಡುಗೆದಟ್‌ತು ಕೆಲವು ವೊಲ್ಲ 
ಯಿಸಿದತ್ತು ಕೆಲವುದುಪುಗೆ ಟ್ಟ ತು ಕೆಲವು ಜಿತಶತ್ರುವಿಜ್‌ವಿಜಂತಕೆ 
(ಸಮ್ಯಕ್‌. ೮-೫೧). [ಉದುಪು * ಕೆಡು] 
ಉದುಭವ (ನಾ). ಹುಟ್ಟುವುದು; ಉತ್ಪತ್ತಿ : ಏನುದುಭವಭನನಮೊ 
ಸಿರಿಗೆ ಕಿಸುವೊಳಲ್‌ ವಸುಮತಿಯೊಳ್‌ (ಮುಂಬರಾ. ೫1, ೨೬೫-೫೧; 
1167); ವಿವಧಿಸುವನಜಕಿವಂತೆ ಪುಣ್ಯ ಶ್ಲೋಕರುದುಭವವ (ನಿಭಾಗ- 
೪-೧೧-೬). [ಆ ಸಂ. ಉದ್ಭವ] 
ಉದುಭವಿಸರಿ "ಉದ್ದವಿಸು' ನೋ. 
ಉದುಮದ, ಉದಮದ (ನಾ). ಅತಿಶಯವಾದ ಮದ, ಸೊಕ್ಕು 
(?) : ಉದು (ಪಾಠಾಂ. ದ] ಮದದ ಯೌವನವನೊಳಕೊಂಡ ಸತಿ ನೀನು 
ಇತ್ತಲೇಕೆ ಬಂದೆಯವ್ವ (ಅವಡಂ. ೨೪೨-೧೧೦೦). ಉದಮದ : ನರ 
ಜನ್ಮದಲ್ಲಿ ಹುಟ್ಟ ಲಿಂಗೆಮುಖವನಜಕಿಯದೆ ಉದಮದ ಸೊಕ್ಕಿ ತಲೆ 
ಗೇಜ್‌ತ್ತೆ ಆಯ್ಕಾ (ಬಸವ. ೫೮೫). [ಆ ಸಂ. ಉದ್ಮದ] 
ಉದುಮದದಳೆ (ಕ್ರಿ). ಅತಿಶಯವಾದ ಮದವನ್ನು ಹೊಂದು: 
ಬೆಳೆದ ಕದಳೆಯ ವನದಿ ವುದುಮದದಳಿದ ಗಜ ಪರಿವಂತೆ ಭೀಮನ ಬಲಕೆ 
ನಿಲ್ಲುವರಾರು (ಜಿನಭಾ. ೫೨-೫೫). [ಉದುಮದ 4 ತಳ್ಳ] 


(ವಡ್ಡಾರಾ. ೮-೨೫). 


po 


5 


ನಿಪುಣ: 


25 


3೦ 
| 
i 
| 
35 | 


1 
| 
| 


40 


45 


'ಉಮುರ್‌ 


ಉದುರ್‌ "ಉದಿರ್‌' ನೋ. 

ಉದುರಿಚು. "ಉದಿರ್ಚು' ನೋ. 

ಉದುರಿಸು "ಉದಿರಿಸು' ನೋ. 

ಉದುರು, "ಉದಿರ೯' ನೋ. 

ಉದುರು, (ನಾ). ಒಂದಕ್ಕೊಂದು ಅಂಟದಂತೆ ಇರುವುದು; ಬಿಡಿ 
ಬಿಡಿಯಾಗಿರುವುದು : ತನಿನಾಲ ಶರ್ಕರೆಯ ನಾಡೆ ಪಚನಿಸುತ ಬೇಗನು 
ವಾಡೆ ಪರಡಿ ಯುದುರಂಸಿಡಿದಿರ್ವ್ವಿಯಂ (ಲಿಂಗಪು. ೮-೩). 

ಉದುರುದುರು (ದ್ವಿ ರು ಕ್ಲಿ): ಉದುರುದುರುವೋಗರಕೆ ನಸು 

ಬಿಸಿಯ ಹಾಲನೆಜಿದದಲಕೊಳಗೆ ಮಜ್ಜಿಗೆಯ ಹೆಪ್ಪ ಹದನಜಃದಿಕ್ಕಿಯದಳೆ 
ನೀರುಳ್ಳಿಯೇಲಕ್ಕಿ ಹಸಿಯಲ್ಲಮಂ ಹಾಕಿ ಕಟ್ಟುವುದು ಕೂಳಂ (ಸೂಪಶಾ. 
೩-೧೬; ಹಸನಾಗಿ. 'ಬದುರ:ದುರುವಂತಟ್ಟಿ ಕೂಳನಾಜಂಸಿ ; ಸೂಪಶಾ. 

[ಆ ಉದಿರ್‌] 

ಉದುರುಗಪ್ಪುರ (ನಾ). ಉದುರಾದ ಕರ್ಪೂರ; ಪುಡಿಯಾದ 
ಕರ್ಪೂರ; ಕರ್ಪೂರದ ಪುಡಿ, --ಹಳಕ್ಕು ಹರಳು: ಕಮ್ಮರಲ 
ಮಾಲೆಗೆ ಕತ್ತುರಿಯ ಪುಡಿಗುದುರುಗಪ್ಪುರಕೆ ಸುರಿದ ಕುಂಕುಮರಜಕೆ 
ತುಂಬಿಗಳಿಕೆ 8ರೆಗುತಿರೆ (ಸಾಳ್ವಭಾ. ೪-೧೧). [ಉದುರ್ಕು * ಕಪ್ಪುರ] 

ಉದುರುಗುಟ್ಟು "ಉದುರ್ಗುಟ್ಟು? ಕೋ. 

ಉದುರುಕೊಟ್ಟಿ' (ನಾ). ಉದುಕಡುಗುಗುಳದ ಮಾಡಿದ ರೊಟ್ಟಿ ; 
ಗರುಗಾಗಿಕುವ ಕೊಟ್ಟಿ : ನನೆದ್ದ ಸೊಜ್ಜಿಗೆಯ ಸಲೆಕುಟ್ಟ ಮತ್ತದಆ 
ಸರಿ ಕೆನೆಯನಿಕ್ಕಿನಿಸು ಚಣ ್ಲಯನಿಕ್ಕಿ ದಾ ಕೊಟ್ಟಿ ಯನು ಮುಚ್ಚು ಳೊಳಗಿಕ್ಕಿ 
ಬೇಯಿಸಲು ತಾನುದುರುಕೊಟ್ಟ ಸ ಪಡೆದುದು (a ಪ 

[ಉದುರು (ಆ ಉದಿರ್‌) + ಕೊಟ್ಟ] 

ಉದುರೆ, (ನಾ). ಉದುರಿಸುವ ಪುಡಿ; ಸೂಸಲು; ಪುಡಿ: ಒಲೆಯ 
ಮೇಲೆತ್ತಿ ಕಾಸಿ ಕುದಿಸಿದ ಬಳಿಕ ಸೋದಿಸಿ ಶುಂಠಿಯೇಲಕ್ಕಿ ಯುದುರೆಯಂ 
ಹಾಕಿ ( ಸೂಪಶಾ. ೩-೨೧) ; ಕೀರೆ ನಜುವಲು ಚಕ್ಕ ವತ್ತ ಸೊಲೆ ಸಬ್ಬಸೀಗೆ 
ಮೊದಲಾದ ಸೊ ಪ್ಪು ಗಳ ಬೇಜಕೆಬೇಜುಕ್ಕರಿಸಿದುದುರೆಯಂ ತುಪ್ಪ 
ದೊಳು ಹುರಿದ ಹೋಳುಗಳೊಳಗೆ ಹುದುಗಿ ಕೆಲವಂ ತಾಳಿಸಿದೊಡಮವು 
ತಾ ಶಾತವಂಗಿ ಹೆಸರಂ ಪಡೆದವು ( ಸೂಪಶಾ. ೪-೧೬). [ ಉದುರ್ಯು] 

ಉದುಕ್ಕೆ (ನಾ). ಒಂದು ಗಿಡದ ಹೆಸರು: ಉಡಿ, 'ಪುಡಿಗೆ, ಗೂಡು 
ಮುರ್ಕಿ, ಚಿತ್ತೋಡಿ, ಉದುರೆ (ಮೈಔಗಿ. ೩೨-೬೧೧). [?) 

ಉದುಕೆಗರ್ಪುರ (ನಾ). - ಉದುರುಗಪ್ಪುರ : ಇಂಗುಳ್ಳಿ ಕರಿಬೇವು 
ಮೊದಲಾದುವಂ ತುಂಬಿ ತುಪ್ಪದೊಳುವೊಗ್ಗರಿಸಿಯುದುರೆಗರ್ಪುರವಿಕ್ಕಿ 
ಮಿಶ್ರರಂಭಾಕುಸುಮವೆಂದು ಹೆಸರಂ ಕರೆವುದು (ಸೂಪಶಾ. ೪-೪೧). 

[ಉಡುರೆ, + ಕರ್ಪುರ] 


0 


೩-೧೫). 


ಕಾ 


5 


25 


] 


sow 


ಉದುಕಿವಡೆ (ಕ್ರಿ). (ಉದುರಿಸುವಂತೆ) ಪುಡಿಯಾಗು : ಕುದಿಗೊಳಿಸಿ । 55 


ನೀರ ಪಲಸಿನಕಾಯ ಚುಚ್ಚಿಕೊಂಡದಕೆ ತೆಂಗಿನಹಾಲು ಸೊಜ್ಜಿಗೆಯ ರಸ] 
[ಹಾಲು] ಉದುರಕೆವಡೆದುಪ್ಪು ಶುಂಠಿಯ ಸಾರ ತಿಳಿದುಪ್ಪವೆಜಕಿದೆಜಕೆದು 
(ಸೂಪಶಾ. ೫-೬೧. [ಉದುರೈ + ಪಡೆ,] 
ಉದುರ್ಗುಟ್ಟು, ಉದುರುಗುಟ್ಟು (ಕ್ರಿ). ಪುಡಿಪುಡಿಯಾಗುವಂತೆ 
ಕುಟ್ಟು; ಹುಡಿಮಾಡು : ಕೊಳುಗುಳಕ್ಕನುವಾಗಿ ನಾಗಾರಿಯೆಂದೆಂಬ 
Ks ಕುಳ್ಳಿ ಹನೆ ಮುನ್ನಿವಂ ಶೇಷನಂ ಹಳಿದು ರಣದಲ್ಲಿ ಪೆಡೆವಣಿಗಳ ; 
ನುದುರ್ಗುಟ್ಟುತಾ ರನ್ನದೊಡವನಾಂತೊ : ಘೋರಾಸು. ಸೂ ಉದುರು 
ಗುಟ್ಟು: is. ಮುಅಂಮುಜಕಿದು ಗಿರಿಗಳನುದುರುಗುಟ್ಟುತ ಬೀದಿ | 
ಯಲಿ ಸ್ಟ "ತೊರರಾ. ೬-೩೨-೩೨) ; ಮದನನ ಮೊದಲಂಬು 


¥ 
| 
| 


ನಮಗೆ ಸೋಲದರೆದೆಗದವನುಗಿದು. ಧೈರ್ಮನಿರಿ ಯುನುದುರುಗುಟ್ಟುವು "48 


ದೆಂದು | ಕಂನವಿ. ೬-೮೩). [ಉದುರು (ಆ ಉದಿರ್‌) + ಕು 


ಟ್ಟು) 


40 


ಉದ್ದಮನ 


ಉದುರು "ಉದಿರ್ಚು? ನೋ. 
ಉದೂಖಲ (ನಾ): (ಮರದ) ಒರಳು. [ಸಂ.] 
ಉದೆಯಪುರ (ನಾ). ಒಂದು ಊರಿನ ಹೆಸರು (?) : ಉದೆ ಮಪ್ರರಂ 
ಧರೆಗೀಶನ್‌' (ಎಇ. 1x, ೧೭-೩, 800). ಐ ಈಗಿನ ಉದ್ಯಾವರ. 
[ಉಡೆಯ್ಯ * ಪುರ] 
ಉದೆಯಮರ (ನಾ). ಒಂದು ಬಗೆಯ ಮರ: ಆತಿಕ್ತದುಗ್ವಾ- 
ಕಂಕುಷ್ಠ, ಉದೆಯಮರ? (ಓಷಧಿ. ೬೮). (['ಉದೆಯೃ * ಮರ) 


ಉದೈಸು "ಉದಯಿಸು' ನೋ. 


ಉದೋ “ಉಧೋ' ನೋ. 

ಉದ್ಗಂಧ (ಗು). ಉತ್ತಮವಾದ ಸುವಾಸನೆಯನ್ನುಳ್ಳ ಫೈ; ಕಂಪ 
ನ್ನುಳ್ಳ: ಮುದಮಂ ಮಾಡುವ ಧೂಪಧೂಮಲತೆಯಿಂ ಕರ್ಪೂರಪಾಳಿ 
ಪ್ರದೀಪದಿನೆತ್ತಂ ಬಿಡುಮುತ್ತಿನಚ್ಚಗಡೆಯಿಂ ಮಂದಾರ ಪುಷ್ಪೋಪಹಾರದಿ 
ನುದ್ಗಂಧಸುಗಂಧದಿಂ , . . ಅರ್ಚಿಸಿದರಾ ಶ್ರೀದೇವನುಂ ದೇವಿಯುಂ 
(ಶಾಂತಿಪು. ೭-೩೬). [ಸಂ.] 

ಉದ್ದಂಧಿ (ಗು). ಉದ್ಗಂಧವನ್ನು ಉಳ್ಳ; ಸುವಾಸ ನೆಯ ನ್ನು 
ಹೊಂದಿದ: ಕರಿಕರ್ಣತಾಳಾನಿಳನೆ ಮಳಯರುಹನಂದನಾಂದೋಳ 
ನೋದ್ಲಂಧಿಯುಂ (ಆದಿಪು. ೧೩-೬ ನ). [ಸಂ] 

ಉದ್ಗತ (ಗು). ೧. ಹೊರಹೊಮ್ಮಿದ; ಮೇಲಕ್ಕೆಬಂದ; ಉಂಟಾದ : 
ಉದ್ಧತಮಾದ ಸದ್ಗುಣೋತ್ಯರಮುಮನೂನಲಕ್ಷಿ ನೆಲೆಗೊಂಡಿರವುಂ 
ದೊರೆನೆತ್ತು ತನ್ನೊಳೊಂದಿರೆ. .. ಏಂ ದೊರೆಯೆಂದೆನಿಸಿತ್ತೊ ಪದ್ಮನಾ 
(ಪುನ್ಪಪು. ೩-೩). ೨, ವಾಂತಿಯಾದ ; ಕಕ್ಕಿದ. (ನಾ). ೩. [ಛಂದ] 
ಒಂದುಜಾತಿಯ ವೃತ್ತ; ವಿಷಮವೃತ್ತಗಳಲ್ಲಿ ಒಂದು ಬಗೆ: 
ಮರುದರ್ಕವಾಯುಲಘು ಮುಂದೆ ಬರೆ ಸುರಮರುದ್ದಿನೇಶನುಂ ಶಶಿ 
ವಾರಿಜರಿಫು ಸುರಪಾರ್ಕ ಲಗಂ ಮರುದರ್ಕವಾಯುರನಿಗಾಂತಮುದ್ಧೆ ಕ 
(ಛಂದೋಂಬು, ೩-೧೧). [ಸೆಂ.7 

ಉದ್ಗತಜೀವಿ (ನಾ). ಸುಖಹೊಂದಿರುವವನು ; ಸುಖಿ: ವೃವಹಾರ 

ಧನಾಹಿಕಾಯ ಸೌಖೊ ದತ ಜೀವಿಸೇನೆ ಪರಿಪಾಲನೆ ಕಾಮುಕಿಯಿಂತು 

ಭೋಗಮಕ್ಕು (ನಾನಾರ. ಗಿ೧೪); ಆಉದ್ಗತ ಜೀವಿ -ಸುಖವಂ ಹೊಂದುವ 

ಪ್ರಾಣಿ ೫ (ನಾನಾರ. ೧೧೪ ಟೀಕೆ). [ಸಂ. ಉದ್ದತೆಚೀವಿನ್‌'] 

ದೃತಿ (ನಾ). ೧. ಮೇಲಕ್ಕೆ ಹೋಗುವುದು. ೨. ಏಳಿಗೆ; ಏರಿಕೆ. 
೩. ವಾಂತಿ, [ಸಂ.] 

ಉದ್ದಮ (ನಾ). ೧. ಮೇಲೇರುವುದು. ೨. ಏರಿಕೆ. ೩. ಹುಟ್ಟಿಬರು 
ವುದು; ಗೋಚರಿಸುವುದು; ಹೊರಹೊಮ್ಮುವುದು : ಅಮರ್ದಪ್ಪೆ 
ಹರ್ಹಪುಳಕೋದ್ಗಮಮವರ್ಗಾದತ್ತು( ೫ಂರಾಮಾ. ೧೧-೫೬).೪. ಮೂಲ 
ಸ್ಥಾನ; ಹುಟ್ಟು : ಮಾನುಷದ ಚರಿತೆ ಪರಸತ್ವ ಸಾಕ್ಷಾಶ್ಯವಿಕೆ ಕಾಣಿ 
ಪುದ ಎಾತ್ಮಸ್ವಭಾವದುದ್ದಮವ (ಮ ಕುಕ. ೪೦೯). ೫. ಹೊವು; 
ಪುಷ್ಪ: ಸೋಮಸೂರ್ಯರ್‌ ಬಲವರುವ ಪ್ರೋದ್ಹಾಮಯುತ ಲಿಂಗಂ 
ಬೊಕೌಪ್ಪಿದುಮರಾಶ್ರಯಮಾಗಿ ಕನಕೋದ್ಗನಂದ ಪಾಂಗಿನೊಳು 
(ಶಂಕದಾ. ೧-೩೫). "ಉದ್ಲಮಚಾಪ' ಪರಾ. (ಸಂ. 

ಉದ್ದಮಚಾಪ (ನಾ). ಹೂವಿನ ಬಿಲ್ಲುಳ್ಳವನು; ಮನ್ಮಥ: 
ಪಾಡುಗಂಂ ಕಳಕಂರಿಗಳ್‌ ಕಾಮನುದ್ಗ ಮಚಾಪನೋಲಗಿಸಿರ್ಪನಡ್ಜ ರಿ 


(ರಾಜಶೇ. ೨-೧೧೭). (ಉದ್ದಮ + ಚಾಪ] 


| ಉದ್ದಮನ (ನಾ). ಮೇಲೆ ಏಳುವುದು; ಹೊರಬರುವುದು : ಭೂತ 


ಗಳ ಸಂವೇಶನ (ಅಡಗುವುದು), ಉದ್ಧಮನ (ಹೊರಟುಬರುವುದು) -- 
ಇವು ಭೂತಗಳ ಧರ್ಮವಲ್ಲವೆ? ಎಂದು ಶಂಕಿಸಬಾರದು (ಬ್ರ ಹ್ಮ್ಮ-ಭಾ. 
[ಸಂ.) 


೨೯೪ ಅಡಿ ಬ), 
3% 


ಉದ್ದಮನೀಯ 


ಉದ್ಗಮನೀಯ (ನಾ). ೧. ಮೇಲೆಬರಬೇಕಾದುದು. ೨. ಮಡಿ! 
ಮಾಡಿದ ಧೋತ್ರ; ಒಗೆದ ಬಟ್ಟಿ : “ಧೌತಂ, ಉದ್ದ ನಟರ ಈ 
೨ ಧೌತಿ ೫ (ರಾಡು ೯೦೨೩೯೭). ೩. ಮೇಲ್ವ : “ಉದ್ದೆಮ 
ನೀಯಸೆನಲೊಲ್ಲಿ ಡ್ಲಿಯೆನಿಸಿಕ್ಳುಂ ” (ಮಂಗರಾ. i [ಸಂ.] 

ಉದ ಮಬಾಣ (ನಾ). ಪುಷ ಕ್ರುಬಾಣವನ್ನುಳ್ಳವನು; ಮನ್ಮಥ: ವಸು 
ದೇವಸುತನ ರೂಪಂ ರೂಸಿಟ್ಟ ದು ಮೊದಲಾಗಿ ನೃಪ ನಿಜನಂದನೆಯಂ 
ಮೂಣದಿಸುವನುದ್ದಮಬಾಣಂ. (ಜಗವಿ. ೧೧-೨೨), (ಉದಕ + ಬಾಣ] 

ಉದ್ದಮಮಂಜರಿ (ನಾ). ಹೊವಿನ ಗೊಂಚಲು ;: ಪುಷ್ಪಗುಚ್ಛ : 
ಉದ್ದಮಮಂಜರೀ ವಿಳಾಸಂದಳೆದಿರ್ಪ ಮಾಧವಿ (ಶಬಶಂ. ೨-೪೧). 

[ಉದ್ದಮ + ಮಂಜರಿ] 

ಉದ್ದಮಮಾಲೆ (ನಾ). ಹೂವಿನ ಮಾಲೆ; ಪುಷ್ಪಹಾರ: “ಉದ್ದಮ | 
ಮಾಲೆ - ಹೂವಿನ ಸರ? (ನಾನಾರ. ೭೨ ಟೀಕೆ). [ಉದ್ದಮ + ಮಾಲೆ] 

ಉದ್ದಮವೃಷ್ಟಿ (ನಾ). ಹೊವಿನ ಮಳೆ; ಪುಸ್ಪವೃಸ್ಟಿ : ಸುರಿದುದು 
ದಮವೃಷ್ಟಿ ಜಗಕಚ್ಚರಿಯದಾಗಿರೆ (ತಿಮ್ಮಶಾಂ. ೮-೧೨). 

[ಉದ್ಗಮ * ವೃಷ್ಟಿ] 

ಉದ್ದಮಸಾರ (ನಾ). ಹೊವಿನ ರಸ; ಮಕರಂದ: “ಉದ್ದ ಮಸಾರ- 
ಹೂವ್ವಿನೊಳಗಣ ಧೂಳಿ ೫ (ನಾನಾರ. ೧೧೪).  [ಉದ್ದಮ. * ಸಾರ] 

ಉದ್ದಮಾಸ್ತ್ರ (ನಾ). ಹೂವಿನ ಬಾಣ: ಪುಳಿಂದನ ವಕ್ಷಮನುದ್ಯ 
ಮಾಸ್ತ್ರದಿಂದಿಸೆ ಕುಸುಮಾಸ್ತ್ರಂ (ರಾಜಶೇ. ೫-೧೦೫). 

[ಉದ್ದ ಮ + ಅಸ ಸ್ತ್ರ] 

ಉದ್ದಮಿಸು (ಕ್ರಿ). ೧. ಮೇಲೇರು ; ಹೊರಬರು : ಶರಧಿಯಿಂದುದ್ದ 
ಮಿಸಿಯಡರುವ ತರಣಿಯಂದದಲಿ (ಅಕ್ರೂಚ. ಆ-೮). ೨. “ಹುಟ್ಟು ತ್ತ 
(ಗಂಗಾಮ. ೪೧). [ಉದ್ಗಮನ + -ಇಸ್ಕು] 

ಉದ್ದರ, ಉಗ್ಗಾರ, ಉಗ್ಗಾರು (ನಾ). - ಉದ್ದಾರ: “ಉದ್ದರಂ, 
ವಮನಮೋಕರಿಕೆ ಪರಿತಾಪಮೆನೆ ದವಥು” (ಮಂಗರಾ. ೧೧೩-೨); 
ಉಗ್ಗಾರೆ: ಅವನಿಗೆ ಉಗ್ಗಾರ ಎತ್ತಿದೆ ನಾಲ್ಕೈದುಸಾರಿ ವಾಂತಿಮಾಡಿ 
ಕೊಂಡ (ರೂಢಿ). ಉಗ್ಗಾರು: ಅವನಿಗೆ ಇಂದು ಉಗ್ಗಾರು ಹತ್ತಿದೆ 
(ರೂಢಿ). [ಆ ಸಂ. ಉದ್ದಾರ] 

ಉದ್ದರಣೆ (ನಾ). ಹುಟ್ಟಿ ಬಂದುದು; ಕಾಣಿಸಿಕೊಂಡುದು : 
ಮಾಯಾಸ್ಫುರಣೆಯೇ ಹಂಕೃತಿಯವರೊಳುದ್ದೆ ರಣೆ ತ ನ್ಮ್ಮಾ ತ್ರಗಳು 
(ಸದ್ಗುರು. ೫-೬). [ಸಂ. ಉದ್ದಾರಣಾ] 

ಉದ್ಧರಿಸು, ಉದಗಲಿಸು, ಉದುಗರಿಸು, ಉದು ಗಲಿಸು (ಕ್ರಿ). | 
೧ ಹೊರಚೆಲ್ಲು; ಹೊರಹೊಮ್ಮಿಸು; ಕಾರು; ಕಕ್ಕು; ವಾಂತಿ; 
ಮಾಡು: ಮುಂಡಿಯ ಪಂಚಾಂಗಮುಮಂ ಸಕ ಕೊಳಕು. 
ಪುದಂಬಲಿಯಂ ಕೊಂಡುಂಡೊಡದಂ ಮೂಸಕನಿಂ ಖಂಡಮನುದ್ದ ರಿಸುವ |55 
ಖಳವಿಷಮದು ಪರೆಗುಂ (ಖಮದ. ೧೨-೪೮). ೨: ಹೇಳು; 
ಮಾತಾಡು; ಉದ್ಗಾರ ತೆಗೆ: “ಎಲ್ಲವೂ ಪಾಪದ ಫಲ” ಎನ್ನುತ್ತಾ! 
ಮೆಲ್ಲನೆ ಉದ್ಗರಿಸಿಕೊಂಡು ನಿಟ್ಟುಸಿರಿಟ್ಟಳು (ಒಡ್ಡಿ ಉ. ೪೧) $ ಹತ್ತಿರದ 
ಲ್ಲಿನ ಆ ಮುದುಕ ಉದ್ಗರಿಸಿದ. *ಅಬ್ಬಾ ಅದ್ಭುತ! ಕಲ್ಪನೆಗೂ ಬಾರದು? 
(ಬದುಜ. ೪). ಉದಗಲಿಸು : ೩. ಮಾರು; ಅತಿಕ್ರಮಿಸು; ಹೊರ|4 
ದೂಡು : ಇದುವೆ ತಾ ಪ್ರಾರಬ್ಧಫಲವಿದನುದಗಲಿಸಲಾರಳವು 1 ತೊರರಾ. 

ಉದುಗರಿಸು : ೧. ಒದೆದುಕೊಂಡವು ಜಲಧಿಗರಳವ 

ನುದುಗರಿಸಿ [ಸಾಕಾಂ. ಉದುಗಲಿಸಿ]ದನು ಫಣಿಸ ಕೂರ್ಮನ ಹೃದಯ 

ಬಿಚ್ಚಿತು ಬಿಗುಹು ಸಡಿಲಿದವಾ ಕುಲಾದ್ರಿಗಳ (ತೊರರಾ. ೧-೧೫-೨೦); 

ಎಜಗಿದವು ಬಜಸಿಡಿಲ ಮೋಹರ ಮುಜದು ಹೆಗ್ಗಿಡಿಗಿಚ್ಚುಗಳನುದುಗರಿ | 43 

ಸುತನಲನು ಬೀಸಿದನು ಸಂವರ್ತನಂದದಲಿ (ನಿಭಾಗ. 


3 
| 


10 


13 


20 


25 


೪-೫-೨೪). 


೪-೧೦-೨೫). 


೯೧೪ 


ಉದ್ಗೀಥ 


ಉದುಗಲಿಸು : ೧. ಭೀಕರಭೂತಭೇತಾಳರುದುಗಲಿಸೆ [ಸಾಠಾಂ. 
|. ಉದ್ಭರಿಸೆ] ಖಡ್ಗವಾಯ್ಡಣಿಯೆ ನಿಜಭುಜದ ತೀಂಟಿ ಹರೆಯೆ ಹಗೆಗಳ 
ಕೊಂದು (ಹಚಕಾ. ೧೦-೧೪) ; ದೇವಿಯಿದ್ದಳು ಬಾಗಿದೊಡಲಿನ ಕೈ ವೆರಳ 
ಹತ್ತಿಗೆಯ ಕದಪಿನ ಜೀವನವನುದುಗಲಿಪ ನಯನದ ಮಣಿದ ಮಸ್ತಕದ 
(ತೊರರಾ. ೫-೩-೩೩). [ಉದರ + -ಇಸ್ಕು] 
| ಉದ್ಗಲಿತ (ಗು). ಹೊರಹೊಮ್ಮಿದ ; ಕಾರಿದ; ಹೊರಬಿದ್ದ. [ಸೆಂ.] 
; ಉದ್ದಾಢ (ಗು). ತುಂಬ ಹೆಚ್ಚಾದ; ಅತಿಶಯವಾದ. [ಸಂ.] 
ಉದ್ದಾ ತ (ನಾ). - ಎಉದ್ಗಾತೃ: ಉದ್ದಾತನು ಸಾಮವೇದ ಗಾನಮಾಡು 
ತ್ತಾನೆ (ಹಿಂದಸಾ. ೧೫೭) ; ಉದ್ಗಾತನಾ ಗಾನದಿಂದೆ ಕರ್ಣಾಕರ್ಣಿಯಾಗಿ 
ಪಸರಿಪ ಸಾಮವೇದದಂತಿರದೆಸೆವ (ಹೆಬ್ಬೆರ. ೮-೭೧). 
[ಆ ಸೆಂ. ಉನ್ನಾತೃ] 
ಉದ್ಗಾತೃ (ನಾ). (ಯಜ್ಞ ಸಕ! ಸಾಮಗಾನ 
ಮಾಡುವ ಖುತ್ತಿಕ್ಕು: ವ್ಯಾಸ ಕಶ್ಶಪ . . . ಮೈತ್ರಾವರುಣಾಗ್ನಿ ಪರಿ 
ಚಾರಕೋದ್ಧಾತೃನೇತ ಹೋತ ಜಮದಲ್ನ್ಯಾದಿಗಳಪ್ಪ ಷೋ ಡಶರ್ಕ್ವಿಜ 
ರ್ಕಳಿಂ (ಪಂಸಭಾ. ೬-೩೩ ವ). (ಸಂ.] 
ಉದ್ದಾಯನ (ನಾ). ಉತ್ತಮವಾದ ಗಾನ, ಸಂಗೀತ: ಕರಿಣೀ 
ವೃ ಅದ ವ ವ್ರಜೋದ್ಗಾಯನ ಸಮುದಯ ಕರ್ಣಾಮೃತಸ್ಯಂದಿ ಹಿಂದೋಳ 
ಧನಂ (ಆದಿಪು. ೧೩-೭). (ಸಂ. 
ಉದ್ದಾರ (ನಾ). ೧. ವಾಂತಿ; ವಮನ; ಕಾರುವಿಕೆ. ೨. ತೇಗು. 
೩. (ಭಾವಾವೇಶದಿಂದ ಕೂಡಿದ) ಮಾತು, ಕೂಗು. 
ಉದ್ದಾ ರತೆಗೆ - ಶಬ್ದಮಾಡು; ಕೂಗಿಹೇಳು: “ನಾನು ಈ ಹೆಣ್ಣಿ 
ಗಾಗಿ ಈಶ್ವರನಿಗೆ ನೈವೇದ್ಮವಿಲ್ಲದೇ ಅಪಕಾರವೆಸಗಲಾದೀತೇ? ಎಂದು 
ಉದ್ದಾ ರತೆಗೆದನು (ಶ್ರಿ ಶ್ರೀರಾಯ. ೫೭) ; “ಶಿವು ಬಂದ! ” ಎಂದು ಉದ್ವೇಗ. 
ದಿಂದ ಉದ್ಗಾರತೆಗೆದು “ಎಲ್ಲಿ `ಹೋಗಿದ್ದೆಪ್ಪಾ ಮಗನೆ ಇಷ್ಟುದಿನ? 
ಎಂದು... ಕೇಳುತ್ತ (ಪ್ರಣಸ. ೭೬). [ಸಂ.] 
ಉದ್ದಾರನೇಣ (ಕ್ರಿ). ಓಕರಿಸು; ಅಸಹ್ಯೆಪಡು: ಮನದನ್ನಳಪ್ಪ 
ಕೆಳದಿಗೆ ಮನಮಂ ಮುಂದಿಟ್ಟು ಬಜಕಿಕ ಕಳಿಸಿದೊಡವಳಾತನ ರೂಪು 
ಗಂಡು ಕಣ್ಣಂ ಮನಕ್ಕಮಂದ್ದಾರವೆತ್ತು: ಭೋಂಕನೆ ಮಗುಲ್ಕಳ್‌ 
(ಯಶೋಚ. ೨-೩೩); “ಉದ್ದಾರನೆತ್ತು - ಅಸಹ್ಯಪಟ್ಟು; ಹೇಸಿ” 
(ಯಶೋಚೆ. ಕೋಶ). [ಉದ್ಧಾರ * ಪೆಜ್ಮು) 
| ಉದಾರಿ (ಗು). ಹೊರಸೂಸುವ; ಹೊರಹೊಮ್ಮಿಸುವ : ದಳನ್ನೀಲ 
ನೀರೇಜಿನೀಬಂಧುರ ಗಂಧೋದ್ಧಾರಿಲೀಲಾಸರದ ಪುಳಿ ನದೊಳ್‌. 
ದೇವ ಕುಳ್ಳಿರ್ಪುದೀಗಳ್‌" (ಕಾದಂಉ. ೧೪೮). [« ಸಂ. WF] 
ಪಸ ಚತ (ಕ್ರಿ). ೧. ಹೊರಸೂಸು; ಹೊರಚೆಲ್ಲು: ಘಟಸಮಾಧಿ 
| ಯೊಳಿಹುದು ಮನಮುದ್ಧೂರಿಸುತ್ತಿಹುದು ಘಟಸುಮುದ್ರಾಂಕಿತದೊ 
| ಳಿಹುದು (ಶಂಕದಾ. ೩-೬೬); ಶಂಕರ ನಿರೂಪಂಬಡೆದು ಸರವಣದೊ 
ಳುದ್ಧಾರಿಸಲ್‌ ಕಂದನುದಯವಾಗೆ (ಗುರುಚಾ. ೪-೩೨). ೨. ವಾಂತಿ 
ಮಾಡು; ಕಾರು : ಬಿಸರುಹನೇತ್ರೆಯವರವಲೋಕಸಾಂದ್ರ ಚಂದ್ರಿಕೆಯ 
ನೀಂಟ ಮತ್ತದನುದ್ಗಾರಿಸುವಂತೆಸೆದಪುದೆಂದೀಕ್ಷಿಸಿದಂ ಪೂತೆಸೆವ 
ತಿಲಕಮಂ ಯದುತಿಲಕಂ (ಜಗವ. ೧೪-೬೯). ೩. ಉದ್ದಾರ ತೆಗೆ; 
ಕೂಗು. [ಉದ್ದಾರ + -ಇಸ್ಕು] 
ಉದ್ದಿರಣ (ನಾ). ಕಾರುವುದು; ವಮನ; ವಾಂತಿ ಮಾಡುವಿಕೆ. 
[ಸಂ.) 
ಉದ್ಗೀಥ (ನಾ). ಸಾಮಗಾನ. ಮಾಡುವಿಕೆ: ಬ್ರಹ್ಮೋದ್ಧೀಥದ 
ಸರಸತಿಯಂತೆ ನಿರ್ಗುಣದಿಂ ಗುಣಮಯಿಯೊಗೆವಂತೆ (ಗಣೇಶ, 
೧೬-೪೧೬). [ಸೆಂ.] 


| 
| 
| 


| 


ಉದು ಜ 
ಆ 


ಉದ್ದುಣ (ನಾ). ಅತಿಶಯವಾದ ಗುಣ. [ಸಂ.] 

ಉದ್ದುಜಯುತ (ನಾ). ಅತಿಶಯವಾದ ಗುಣಗಳಿಂದ ಕೂಡಿ 
ದವನು: ಕನಲ್ಲುಂ ಸೈರಣೆನಂತನುದ್ದುಣಯುತಂ ತಾಂ ನಿರ್ಗುಣಂ 
ದುಷ್ಕುಲಂ ಧನಿಕಂ ಸತ್ಯುಲಜಾತನೈ (ಸೋಮೇಶ. ೫೨). [ಸಂ.] 

ಉದ್ಧೂರ್ಣ (ಗು). ಮೇಲೆತ್ತಿದ; ಮೇಲೆ ಹಿಡಿಯಲ್ಪಟ್ಟ. “ಉದ್ದ 
ವಾಗಿ ಎಳೆಯಲ್ಪಟ್ಟಿ ? (ಅಮರ. ಟೀಕೆ). [ಸಂ.] 

ಉದ್ದ ಅಂಥ (ಗು). ೧. ರಟ್ಟುಕಟ್ಟದ; ಬಿಡಿಬಿಡಿಯಾದ. (ನಾ). 
೨. ವಿಭಾಗ ; ಅಧ್ಯಾಯ. &. ಪ್ರೌಢವಾದ ಗ್ರಂಥ: ಉದ್ಭ್ರಂಥ 
ಗಳನ್ನು ಎಲ್ಲರೂ ಮೂಲದಲ್ಲಿಯೇ ಓದುವುದು ಅಸಾಧ್ಯ (ಧ್ವನ್ಯಾಲೋ. 
೨ ಮುನ್ನುಡಿ). [ಸೆಂ.] 

ಉದ್ದಿJ್ರೀವ (ನಾ). ಕೊರಳನ್ನು ನಿಮಿರಿಸಿದವನು; ಎತ್ತಿದ ಕೊರ 
ಳುಳ್ಳವನು: ಸಮ್ಯಗ್ಗರ್ಶನಮಂ ಪೊಗಟ್ಟುದರ್ಕೆ ದರ್ಕಂ ನುಂಗಿದಂತು 
ದ್ಲಿ ೀವನಾಗಿ (ಶಾಂತಿಪು. ೮-೧೫೧ ವ). [ಸಂ.] 

ಉದ್ಭ (ಗು). ೧. ಶ್ರ (ಷೃವಾದ; ಪ್ರಶಸ್ತವಾದ; ಉಚ್ಚವಾದ: ಈ 
ಧರೆಯ ಪೆಂಡಿರುದ್ಧ ಪಯೋಧರೆಯ * ೬ ಬೆಡಂಗನಾರುಮೇನೆಯ್ದುವರೇ 
(ಅದಿಪು. ೪-೪೬) ; ಮಧುಮಾಸಕೇಸರಿ ವಿಯೋಗಿಗಳೆಂಬ ಮೃಗಂಗಳಂ 
ಭಯಂಗೆೊಳಿಸಿದುದುದ್ದ ಕೀರ ಮದಳೋಕಿಲ ಗರ್ಜಿತ -ತರ್ಜಿತಂಗಳಿಂ 
(ಅಜಿಪು. ೬-೨೩). (ನಾ). ೨. ಸುಖ; ಉತ್ತಮತೆ. ೩. ಬಲ. 
೪. ಮಾದರಿ. ೫. ಒಳ್ಳೆಯವನು: “ಪ್ರಕಾಂಡ, ಉದ್ಭಃ- ಈ ೨ 
ಒಳ್ಳಿದಂ ೌ (ಹಲಾಯು. ೬೨-೨೨೩). (ಸಂ. 

ಉದ್ಭಕೀರ್ಶಿ (ನಾ). ಶ್ರೇಷ್ಠವಾದ ಕೀರ್ತಿಯುಳ್ಳವನು : ತೇಜಿರಾಜ 
ದಂಡಾಧಿಪನಂ ಪರಾರ್ಥ್ಥನಿಧಿಯಂ ನುತಮೂರ್ತಿಯನುದ್ಧ ಕೀರ್ತಿಯಂ 
(ಕಇಆ. ೭೪-೧೨-೨೩ ; 1170). [ಉದ್ದ + ಕೀರ್ತಿ) 

ಉದ್ಭಕೃತಿ (ನಾ). ಶ್ರೇಷ್ಠವಾದ ಕೃತಿ, ಗ್ರಂಥ: ನೆಗಟ್ಲವರಿರ್ವರ 
ಪೆಸರ್ಗಂ ನೆಗಟ್ಟುವು ತನ್ನೆರಡುಮುದ್ಭಕೃತಿಗಳ್‌ ರಾಯಂ ಮಗನತ್ತಿ 
ಮಚ್ಚೆ ಮಗಳೆನೆ ನೆಗಬ್ಬಂ ಸಂತಾನವೃದ್ಧಿಯಿಂ ಕವಿರತ್ನಂ (ಅಜಿಪು. 
೧೨-೫೩). [ಉದ್ದ + ಕೃತಿ] 

ಉದ್ಭುಚಾರಿ (ನಾ). ಶ್ರೇಷ್ಠವಾದ ನಡತೆಯುಳ್ಳವನು : ಸದಾಚಾರ 
ಸಮೇತರಾದರೆಮಗೀಗೆ ಶಿನಾಸ್ಪದಮುಖ್ಕ್ಯ ಸೌಖ್ಯಮಂ ಸೂರಿಗಳಂಗಜಾರಿ 
ಗಳತತ್ತ್ವ್ವವಿದಾರಿಗಳುದ್ಳ ಚಾರಿಗಳ್‌ (ಶಾಂತಿಪು. ೧-೩). 

[ಸಂ. ಉದ್ಭ ಚಾರಿನ್‌] 

ಉದ್ಭಟ (ನಾ). ಒಂದು ಬಗೆಯ ಪಾತ್ರೆ; ದೊಡ್ಡಪಾತ್ರೆ, -- 
ಮಡಕೆ: ಆಆಣುಮಣಿಕಳೆ ಮೊಗೆಯಕ್ಕುವುದ್ಭಟಂ[ಪಾಠಾಂ. ಕಿ ಉಧ್ವಟಂ, 
ಉಪ್ಪಟಿಂ] ಕರಬೋನಮಕ್ಕು ? (ಮಂಗರಾ. ೬೨-೨೪). (ಸಂ.] 

ಉದ್ಭಟನ (ನಾ). ೧. ತೆರೆಯುವುದು; ಅನಾವರಣ; ಪ್ರಕಟನೆ. 
"ಉದ್ಭಾಟನ' ಪರಾ. ೨. ತಾಗುವಿಕೆ; ಘಟ್ಟನ. [ಸಂ.] 

ಉದ್ಭಟಿಸು (ಕ್ರಿ). ಮೇಲೆಬಿದ್ದು ತಾಕು; ಘಟ್ಟಿಸು: ಸ್ಫಟಕಲಿಂಗ 
ಸ್ಫುಟದ ಮರೀ ಚಿಗೆ ಚಟುಲಭಾಸ್ಕರಕರಪಟಲ ಉದ್ಭಓಸದಡಗಲು 


(ಬಸಪು. ೫೧-೬೧). [ಉದ್ಭಟನ---ಇಸ್ಯು) 


ಉದ್ಭಟ್ಟ (ನಾ). ೨ ಉದ್ಭಟ್ಟನ : ಸುಯೋಧನೋರು ಮಕುಟೋದೃಟ್ಟ. 


ಪ್ರತಿಜ್ಞಾ ಕ್ಷರಾವಳಿ ವಿನ್ಯಸ್ತವಿಶಾಲ ನಿಶ್ಚಳಶಿಲಾಸ್ತಂಭಂ...ಹಿಡಿಂಬಾಂತಕಂ 
(ಗನಾಯು. ೧-೫೫). “ತುಳಿದು ಕುಟ್ಟುವುದು” (ಗದಾಸಂ. ಟಿಪ್ಪಣಿ). 
[ಸಂ.] 
ಉದ್ಭಟ್ಟನ (ನಾ). ಬಲವಾಗಿ ಕುಟ್ಟುವಿಕೆ; ಸದೆಬಡಿಯುವಿಕೆ : 
ಎಟ್‌ದುಯ್ದುಂ ಲಕ್ಷ್ಮಣಂ ಹಸ್ತ ಪಾದತಲೋದ್ಭಟ್ಟನದಿಂ ಪಡಲ್ವಡಿಸುತುಂ 
ಮಾಜಾಂತ ಸಾಮಂತರಂ (ಪಂರಾಮಾ. ೮-೩೧). (ಸಂ. 


೯೧೫ 


5 


20 


30 


33 


[45 


ಉದ್ಭೋಸಿಸು 


ಉದ್ಭನ (ನಾ). ಬಡಗಿಯು ಮರಗೆಲಸ ಮಾಡುವಾಗ ಒತ್ತಿಗಾಗಿ 
ಅಡಿಗೆ ಇಟ್ಟುಕೊಳ್ಳುವ ಪಟ್ಟಡಿ; ಒತ್ತುಗೊರಡು; “ಅಡಿತುಂಡು” 


(ಅಮರ. ಟೀಕೆ). (ಸಂ. 
ಉದ್ಭಾಚಾರ (ನಾ). ಶ್ರೇಷ್ಠವಾದ ಆಚಾರ: ತನುಸೌಂದರ್ಯದಿ 
ನನ್ನನಿನ್ನನೆನಲುದ್ಭಾ ಚಾರದಿಂದನ್ನನಿನ್ನನೆನಲ್‌ ಫಿ ಆಕ್ಷೂಣತ್ವದಿಂದನ್ನ 


ನಿನ್ನನೆನಲ್ಬಾರದು ನಿನ್ನಂ (ಶಾಂತಿಪು. ೧-೮೫). [ಉದ್ದ + ಆಚಾರ] 
ಉದ್ಭಾಟಿ (ನಾ). ೧. ಕಾವಲು ಮನೆ; ಠಾಣೆ. ೨. ಪ್ರಸ್ತಾವ; 
ಸಂದರ್ಭ : “ಉಪ್ರಾ[ತ]ಟಃ, ಪ್ರಸ್ತಾವಃ, ದ್ವಾರಃ, ಅವಸರಃ, ಕ್ಷಣಃ- 
ಈ ೫ ಅವಸರಂ? (ಹಲಾಯು. ೧೨೩-೬೫). [ಸಂ.) 
ಉದ್ಭಾಟಿಕೆ (ನಾ). ೧. ಆರಂಭಿಸುವವನು; ತೆರೆಯುವವನು. 
೨. ಬೀಗದಕ್ಕೆ ; ಕೀಲಿಕೈ. ೩. (ಬಾವಿಯಿಂದ) ನೀರನ್ನು ಎತ್ತುವ 
ರಾಟಿ: *ಉದ್ಭಾಟಕಂ, ಘಟೀಯಂತ್ರಂ, ಪಾದಾವರ್ತಃ, ಅರಘಟ್ಟಕಃ 
ಈ ೪ ರಾಟಿಣಂ? (ಹಲಾಯು. ೧೧೩-೬೩). [ಸೆಂ.] 
ಉದ್ಭಾಟನ (ನಾ). ೧. ತೆರೆಯುವಿಕೆ: ಪೂರ್ವೋಕ್ತಸ್ಥಿತಿಯೊಳ್‌ ವಜ್ರ 
ಕವಾಟೋದ್ಭಾಟನಂಗೆಯ್ದು (ಶಾಂತಿಪು. ೧೧-೬೭). ೨. ಆರಂಭೋತ್ಸವ. 
೩. ಎತ್ತುವುದು; ಮೇಲೇರಿಸುವುದು. ೪. (ಬಾವಿಯಿಂದ) 
ನೀರನ್ನು ಎತ್ತುವ ರಾಟಿ. [ಸಂ.] 
ಉದ್ಭಾಟನೆ (ನಾ). ೨ ಉದ್ಭಾಟನ ೨ : ಸಾಯಿಬಾಬಾ ಮಂದಿರದ 
ಉವ್ಭಾಟನೆಯನ್ನು ನೆರವೇರಿಸಿದರು (ರೂಢಿ). [ಸೆಂ. ಉದ್ಭಾಟನಾ] 
ಉದ್ಭಾಟಿಸು (ಕ್ರಿ). ೧. ಆರಂಭಿಸು; ತೆರೆ: ಶ್ರೀಯುತರು ನೂತನ 
ಭವನವೊಂದನ್ನು ಉದ್ಭಾಓಸಿದರು (ರೂಢಿ). ೨. ದೋಷವನ್ನು ಎತ್ತಿ 
ಹೇಳು; ಆಕ್ಷೇಪಿಸು: ತನ್ನನುದ್ದಾಟಸಿ ನುಡಿದೊಡುಮ್ಮ ಚ್ಚದೊಳ್‌ 
ಮೆಚ್ಚದೆ (ಸಂಪಭಾ. ೧೨-೧೭೬). [ಉದ್ದಾಟಿನ + -ಇಸ್ಕು] 
ಉದ್ಭಾತೆ (ನಾ). ೧. ಬಲವಾದ ಪೆಟ್ಟು; ಹೊಡೆತ. ೨. ಒಂದು 
ಆಯುಧ; ಗದೆ. ೩. ಆರಂಭ; ಉಪಕ್ರಮ; ಉದ್ಭಾಟನೆ. 
೪. ಪ್ರಾಣಾಯಾಮ. ೫. (ಗ್ರಂಥಗಳಲ್ಲಿನ) ಅಧ್ಯಾಯ ; ವಿಭಾಗ. 
೬. ಜಾರುವುದು; ಮುಗ್ಗರಿಸುವುದು: ಮಾತೇನುದ್ಧಾತದೋಷ 
ಪ್ರಕರರಹಿತನೆನಿಪನಾಪ್ತಂ (ಸುಕುಮಾ. ೫-೩೯). ([ಸಂ.] 
ಉದ್ಭ್ರಾಸಿ (ನಾ). ಶ್ರೇಷ್ಠವಾದ ಕತ್ತಿ: ಗಜಘಟಾಟೋಪ ಕುಂಭಸ್ಮಳೀ 
ಭೇದನನುಗ್ರೋ[ದ್ಭಾ]ಸಿ [ಪಾಕಾಂ. ಉದ್ಭಾಸಿ, ಉದ್ಭಾಸಿ] ಭಾಸ್ವದ್ಭುಜ 
ಪರಿಘನನಾರೂಢಸರ್ವಜ್ಞನಂ (ಪಂಸಭಾ. ೧-೫೧). [ಉದ್ದ + ಅಸಿ] 
ಉದ್ಭ್ಭಷ್ಟ (ಗು). ತಿಕ್ಕಿದ; ಉಜ್ಜಿದ: ದ್ವಿರರೋದ್ಭೃಷ್ಟಘನಸ್ರವತ್ಸರಳ 
ಸಾರಾಮೋದಮುದ್ದಾಮಭೃಂಗರವಂ (ಅದಿಪು. ೧೬೩-೯). ([ಸಂ.] 
ಉದ್ಯೋಷ (ನಾ). ಗಟ್ಟಿಯಾದ ಶಬ್ದ ; ಬಲವಾದ ಧ್ವನಿ: ಮಂಗ 
ಳಾರತಿಯ ವಾದ್ಮದನಿ, ಭೇರಿಯ ರವಂ ಹಂಪೆಯ ವಿರೂಪಾಕ್ಷನಾಲಯದ 
ಉದ್ದೋಷಂ (ನಿಜದ- ೧). [ಸಂ] 
ಉದ್ಧೋಷಣ (ನಾ). - ಉದ್ಭೋಷಣೆ (೪). [ಸಂ.] 
ಉದ್ಯೋಹಷಣೆ (ನಾ). ಗಟ್ಟಿಯಾಗಿ ಕೂಗಿ ಹೇಳುವುದು; ಸಾರು 
ವುದು. [ಸಂ. ಉದ್ಭ್ಯೋಷಣ] 
ಉದ್ಯೋಪಷಿಸು (ಕ್ರಿ). ಗಟ್ಟಿಯಾಗಿ ಕೂಗಿ ಹೇಳು; ಸಾರು: ಕುಡಿದಂ 
ಕುಂಭಜನೆನ್ನನಾತ್ಮವಧುವೊಳ” ಕೊಡಿದ್ದನೆಂದಿಂದರಂ ಕಡೆದಂ 
ತನ್ನಹಿತಾದ್ರಿಗಾಂ ಶರಣಮೆಂದು ... ಹಾಲಾಹಲಂಗೊಟ್ಟೊಡಂ 
ಮೃಡನೊರ್ವಂ ಮುಳಿಯಂ ಗಡೆಂದುಲಿವವೋಲುದ್ಧ್ಯೋಸಿಕುಂ ಸಾಗರಂ 
-(ಶಬಶಂ. ೧-೩೧) ; ಹತ್ತು ವೈತಾಳಿಕರು ಏಕಕಂಠದಿಂದ ಹೊಯಿಸಳೇ 
ಶ್ವರರ ಬಿರುದಾವಳಿಗಳನ್ನು ಉದ್ಭ್ಯೋಹಿಸಿದರು (ಶಾಂತಲಾ. ೧೦೬). 
[ಉದ್ಯ್ಧ್ಯೋಷಣ-* -ಸ್ಕು] 


ಉದ್ದ ೯೧೬ 

ಉದ್ದ (ನಾ). ೧. ಎತ್ತರ; ಉಚ್ಚೆ : “ಆಯಾಮ, ಅನಾಹಃ -ಈ ೨ 
ಉದ್ದಂ? (ಹಲಾಯು.೧೩೦-೧೦೧) ; ತುಂಗಮುನ್ನತಮುಚ್ಚಮೆನಲುದ್ದ 
ಮಕ್ಕು ೫ (ಮಂಗರಾ, ೧೩೨-೨೩) ; “ಉದ್ದ ಮುಚ್ಚಮಕ್ಕುುಂ” (೪ವಿಕಂ. 
೨೦೬) ; ವಟು ಮರದುದ್ದವಾದನನಿತಲ್ಲದೊಡಿತ್ತಲೆಯುದ್ದವಾದನಕ್ಕಟ 
ಮದಿಲುದ್ಧ ವಾದನಿವನಾವನೊ ಪೆರ್ಮರದುದ್ದವಾದನಿಂತುಟು ಗಿರಿಯುದ್ದ 
ವಾದನಿದು ವಿಸ್ಮಯಮಾ ಮುಗಿಲುದ್ದವಾದನೋವಟಮಟಗಂ ದಿಟಕ್ಕೆನೆ 
ಕರಂ ಬಳೆದಂ ಮನದಂತೆ ವಾಮನಂ (ಅರ್ಧನೇ. ೬-೨೪); ನಿನ್ನುದ್ದಕ್ಕೆ 
ಹೊನ್ನಂ ಸುರಿಯನೇ ತರಿಸಿ (ಬಸಪು. ೪೦-೧೩) ; ಹದಿನಾಜುಯೋಜನ 
ದುದ್ದದುಪ್ಪರಿಗೆ (ತೊ ರರಾ. ೫-೩-೩); ಉದ್ದ ಬೆಳೆದವನಿಗೆ ಬುದ್ಧಿ 
ಕಡಿಮೆ (ಗಾದೆ). ೨. ಲಂಬ; ದೀರ್ಫ ; ನೀಳ: ಮೇದಿನಿಯಳತೆಗೆ [ಕೆಳೆ] 
ಏರಿದಾದುದೆ ತಾನುದ್ದವೆನಿಪುದು (ವ್ಯವಹಾ. ೩) ; ಎರಡು ಸಾವಿರದುದ್ದ 
ವದು ಮತ್ತೆರಡು ಸಾವಿರದಗಲ (ಕುವ್ಯಾಸ. ೩-೫೬). ಷಿ, ಆಳ: ಸಾವಂಗೆ 
ಸಮುದ್ರಂ ಮೊಟಕಾಲುದ್ದಂ (ಪಂಚತಂ. ೮೯-೪). 

ಉದ್ದಕು, ಉದ್ದಕ್ಕೂ - ಎಡೆಬಿಡದೆ ; ಅವಿಚ್ಛೆನ್ನವಾಗಿ : ಹೆಜ್ಜೆ |. | 

ಯಲಿ ಹಿಗ್ಗಿರಲು, ಹಾದಿಯುದ್ದಕು ಸೊಗಸು (ಉಯ್ಯಾಲೆ. ೫೩) ; ಆತನು 15 | 
ಉದ್ದಕ್ಕೂ ತನ್ನ ಕಥೆಯನ್ನು ಹೇಳಿಕೊಂಡು. ಬಂದ (ರೂಢಿ). ಉದ್ದದ | | 
ಗಂಜಿ (ಕರಾ) ತೆಳ್ಳಗಿನ ಗಂಜಿ: ದಿನ ಎರಡುಪಾವು ಅಕ್ಕಿಯನ್ನು 
ಬೇಯಿಸಿ, ಬೆಳ್ಳಿ ಒಂದು ಉದ್ದದ ಗಂಜಿಯನ್ನು ಮಾಡುತ್ತಾಳೆ( ಚೋಮದು. 
೧೧). ಉದ್ದನೆಯ, ಉದ್ದನ್ನ ಎ ನೀಳವಾದ ; ಎತ್ತರವಾದ: ಉದ್ದ 
ನೆಯ ಬಿಳಿಯ ಜುಬ್ಬ (ಆರ್ಯ ಕ. ೧); ಉದ್ದನ್ನ ಬಿರಸುಕೂದಲು 
(ಮುಂಬಯಿ. ೩-೩೦ ಕಿ); ಉದ್ದನ್ನ ಪಟ್ಟಿಗಳು (ಮುಂಬಯಿ. ೩-೩೧ ಕಿ). 
ಉದ್ದಬಿದ್ದಮಾಗು - ಅಸ್ತವ್ಯಸ್ತವಾಗು : ತುಜುಗಿದ ಮುಗಿಲಾ ಮುಗಿ 
ಲಿಂದೆಜಗುವ ಮಲ್‌ ಕದಡಿ ಬರ್ಪ ತೊಟ ಬೆಟ್ಟು ತೆವರ್‌ ಮೊಆಡುಪಜ | 
ಲಧಿಗಳೆನೆ ಜನಮಲ ಯಜ ಯಿ ದಲುದ್ಧಬಿದ್ದಮಾಮ್ತವನಿತಳಂ (ಆದಿಪು. 
೬-೬೨). [< ಸಂ. ಊರ್ಧ್ವ] 

ಉದ್ದೆಂ, ಉರ್ದಂ (ಅ). ಉದ್ದವಾಗಿ: ಮರಂಗಳ ಪೋಟ್ವಂತೆ 
-ಕರಗಸಂಗಳಿಂದಮುದ್ದಂ ಪಿಡಿದು ಪೋಲಟ್ಟುದುಂ (ವಡ್ಡಾರಾ. ೬೯-೩೦). 
ಉರ್ದಂ : ಇಳಕವ ಬಲಿಗುಡುವ ಖೈರಂದಜಕಿವುರ್ದಂಸೀಳ್ವ ಪೋಟ್ವ 
ಪರಪುವ (ಶಾಂತಿಪು. ೭-೯೦). [ಆ ಉದ್ದ] 

ಉದ್ಧಂಕೆ (ನಾ). ಉದ್ದವಾದ ಸಂಖ್ಯೆ; ಒಂದರ ಕೆಳಗೆ ಒಂದ |30 
ರಂತೆ ಅಂಕಿಗಳನ್ನು ಬರೆದ ಸಾಲು (ಕಿ). [ಉದ್ದ * ಅಂಕ್ಕೆ] 

ಉದ್ದೆಂಗಿ (ನಾ). ಉದ್ದನೆಯ ಅಂಗಿ; ನಿಲುವಂಗಿ: ಗಂಡಸರು 
ಇಜಾರು, ಉದ್ದೆಂಗಿ, ಶಲೆ, ಮುಂಡಾಸುಗಳನ್ನು ಮೈಮೇಲೆ ಹಾಕಿಕೊಂಡು 
(ಕಭಾಗೆ. ೨೦೯) ; ಉದ್ದಂಗಿಯ ಜನರು ಮಾತ್ರ... ಸಾಕಷ್ಟು ಹೊತ್ತು 
ಕಳೆಯುವರು (ಚೀನಬಾ. ೨೪). [ಉದ್ದ + ಅಂಗ್ವಿ] 

ಉದ್ದಂಡ, (ಗು). ೧. ಮೇಲಕ್ಕೆ ಎತ್ತಿದ ನಾಳವುಳ್ಳ, --ಕೋಲುಳ್ಳ: 
ಉದ್ದಂಡ ಪುಂಡರೀಕಂಗಳಂಶ್ವೇತಾತಪತ್ರಂಗಳೆಂದೇ ಮಾಡಿ ಪಿಡಿಸಿಯುಂ 
(ಆದಿಪು. ೮-೪೧ ವ). ೨. ನೀಳವಾದ; ಎತ್ತರವಾದ: ಉರಿಗಣ್‌ 
ಕೆತ್ತುವ ಮಾಸೆ ಪೆರ್ಚಿದಕೊರಲ್‌ ಪೆರ್ಬಾಲವುದ್ದಂಡವಕ್ರರದಂಮಿಂಚುವ 
ಮೆಯ್‌' (ನಳಚಂ. ೭೬); ಮಂಗಳಂಗಳ ಸಾಲು ಶೃಂಗಾರಂಗಳೊಪ್ಪದ 
ಕೀಲು ಭಕ್ತಜನಂಗಳಿಗೆ ಬಲದೋಳು ಹರನುದ್ಧಂಡಕರವಾಳು (ಬಸಪ. 
೨೮-೪೬). &, ಪ್ರಬಲವಾದ; ಪ್ರಚಂಡವಾದ ; ಶ್ರೇಷ್ಠವಾದ: 
ಧರೆಯೊಳಗೆ ಬೇಗದಿಂ ಹರಿಣನತ್ಮಧಿಕವಾ ಹರಿಣನಿಂ ಮರುತನುದ್ದಂಡವು 
(ಹಚಕಾ. ೬-೩೩) ; ಸೆಜಸುವಧಟಿರ ಗಂಡೆ ಸಮರಾಂಗಣಕಮಲಭೇರುಂ 
ಡನಾ ದಿನಮತೆಯ ಮಗನುದ್ದ ೦ಡಕರ್ಣನ ಕಂಡಳಾ ಕುಂತಿ (ಕುವ್ಯಾಉ. |45 
೧೧ ಸೂಚನೆ) ; ಅಗಳೊಂದುದ್ದಂಡಪ್ರಚಂಡಕಂಠೀರವಂ ಗೆಂಟನೊಳ್‌... 


10 


| 
| 
120 


25 


35 


40 


ಉದ್ದಂಡಿಸು 


ನಿಂದು (ರಾಜಶೇ. ೫-೧೧೫ ವ) ; ವೀರಶ್ರೀಯನ್ನು ಒಲಿಸಿಕೊಳ್ಳ ಬಲ್ಲ 
ಉದ್ಮಂಡದೋರ್ದಂಡಬಾಹುಯುಗ್ಮ (ಶಾಂತಲಾ. ೧೦೭). (ನಾ). 
೪. ದರ್ಪ; ಅಹಂಕಾರ; ಗರ್ವ: ವಿಪರೀತದ ತೊಂಡುತೊಳಸಂ 
ಮಜ್‌ದು ಕರ್ಮಾಂಗಮಾಗಿರ್ದ ಪಿಂಡಮಂ ತೆಗೆದು ಮಡುನಿನೊಳು 
ಹಾಯ್ಕೆಂದೊಡುದ್ದ ೦ಡದಿಂದೆತ್ತಿಬೀದಿಗೆ ಬಿಸುಡಲಾ ದ್ವಿಜಂ ರೋಷಭೀಷಣ 
ನಾದನು (ಚೈ ಮಿಭಾ. ೧೦-೩೦). ೫. ಗರ್ವದ ಮಾತು; ಅಹಂಕಾರದ 
ಮಾತು: ಉದ್ದಂಡವ ನುಡಿವ ಮಂಡಲಿಕರ ಗಂಡ ಸ್ವಾಮಿಗೆ ಸ್ವಾಮಿ 
ದ್ರೋಹರ ಗಂಡೆ (ಸೌಇಇ. 1x-ii, ೪೭೪-೪; 1497). {[ಸೆಂ.] 
ಉದ್ದಂಡ (ಅ). ದೀರ್ಫವಾಗಿ; ಬಹುಕಾಲದ ವರೆಗೆ: ಉದ್ದಂಡ 
ಬಾಳಣಂಗ (ಹೆಬ್ಬೆರ. ೮-೨೧). [ಆ ಉದ್ದಂಡ] 
ಉದ್ದಂಡತನ (ನಾ). ದರ್ಷ;'ಪ್ರತಿಸ್ಠೆ; ಅಹಂಕಾರ; ಶೌರ್ಯ: 
ಕಂಡಿರೇ ದೇವಿಯರೆ ನರನುದ್ಧಂಡತನವನು (ಕುವ್ಯಾಆ. ೭-೨೪). 
[ಉದ್ದಂಡ + -ತನ] 
ಉದ್ದಂಡತೆ (ನಾ). ೧. - ಉದ್ದಂಡತನ. ೨. ಉದ್ದವಾದ ತಾಳು 
ಇರುವಿಕೆ; ಉದ್ದವಾದ ನಾಳವಿರುವಿಕೆ: ೧,೨. ನೆಗಲ್ಗುದ್ದಂಡತೆ 
ಕಂಟಕಸ್ಥಿತಿ ಸರೋಜವ್ರಾತದೊಳ್‌ ರಾಜಲೀಲೆ ಗುರುಸ್ಫೂರ್ತಿ ನಭೋಗ್ರ 
ದೊಳ್‌. . .ಪೀನಮೊಪ್ಪುಗುಮುರ್ವೀಶರೊಳೊಪ್ಪದೆಂಡೆನಿಸಿದಂ ತನ್ನೇಟ್ಸಿ 
ಯಿಂ ಪದ್ಮಜಂ (ಪುಸ್ಪಪು. ೫-೫೬). (ಸಂ. ಉದ್ದಂಡತಾ] 
ಉದ್ದಂಡದೇವತೆ (ನಾ). ಶ್ರೇಷ್ಠವಾದ ದೇವತೆ: ಕಂಡರಿಸಿದ ಕಲ್ಲ 
ಪುತ್ತಳಿಗಳ ಮೊಗಗಂಡು ದೇವತೆಗಳೆಂದವನು ಕೊಂಡಾಡಿ ಬೇಡಿದರೀವನೆ 
ವರವನುದ್ದಂಡ ಜೀವತೆ ನಿನ್ನಂತೆ (ಕುರಾಸಾಂ. ೨೩-೮೧). 
[ಉದ್ದಂಡ| * ಜೇವತೆ] 
ಉದ್ದಂಡನಮಸ್ಕಾರ (ನಾ). ದೀರ್ಥದಂಡ ನಮಸ್ಕಾರ; ಸಾಷ್ಟಾಂಗ 
ನಮಸ್ಕಾರ : ಉದ್ದಂಡ ನಮಸ್ಕಾರಮಾಡಿ ಸ್ವಾಮಾ ನೀವೇ ಗತಿ 
ಎಂದು ದೀನನಾಗಿ ಪ್ರಾರ್ಥಿಸಿಕೊಂಡನು (ಕುರುಕಾ. ೯೩). 
[ ಉದ್ದಂಡ, + ನಮಸ್ಕಾರ] 
ಉದ್ದಂಡಷಟ್ಟಿದ (ನಾ). - ಉದ್ದಂಡಷಟ್ಟದಿ : ಸಲ್ಲಲಿತಮಪ್ಪ ಸಕ್ಕದದಿ 
ಪೂರ್ವಾಚಾರ್ಯರಲ್ಲಸದಿ ಪೇಳ್ಲುದಂ ಕರ್ಣಾಟಿಕೃತಿಬಂಧದಲ್ಲಿಯುದ್ದಂಡ 
ಷಟ್ಪದಮಾಗಿ ಬರೆದೆನಿಂತಿದನು ಭವ್ಮರು ಕೇಳ್ವುದು (ಸಮ್ಯಕ್‌. ೧-೯). 
[ಉದ್ದಂಡ + ಷಟ್ಪದ) 
ಉದ್ದಂಡಷಟ್ಟದಿ (ನಾ). [ಛಂದ] ಷಟ್ಪದಿಯಲ್ಲಿ ಒಂದು ಬಗೆ; 
ವಾರ್ಧಕ ಷಟ್ಟದಿ: ಉದ್ದಂಡ ಷಟ್ಟದಿ (ರಾಘಚ. ೧೯-೮೧) ; ವೆಂಕಟ. 
ನೃಪಂ ಶಿವಗೀತೆಯರ್ಥಮನುದ್ದಂಡಸಟ್ಟಿದಿಗಳಿಂಕನ್ನಡಿಸಬೇಕೆಂದು 
ನೇಮಿಸಿದನು (ಕವಚ. 11, ೩೧೯, ಶಿವಗೀತೆ). [ಉದ್ದಂಡ್ಯ + ಸಟ್ಟದಿ] 
ಉದ್ದಂಡಿಕೆ4 ನಾ). ದರ್ಪ; ಪ್ರತಿಷ್ಠೆ; ಅಹಂಕಾರ; ಗರ್ವ: ದಂಡಿಸು 
ವರಾರೆನ್ನ ನೆಂಬುದ್ದಂಡಿಕೆಯೊಳೆಮ್ಮರ್ಥವಂ ನೀಂ ಕೊಂಡೆಯಲ್ಲದೆ ಮಿಳ್ಳಿ 
ನವರಾದಡೇನವರ ದಂಡಿಸದೆ ಬಿಡುವೆನೆ (ಬಸಪು. ೧೧-೮); ತಾಯ 
ತಂದೆಯಚಿತ್ತಮಂ ಭಾವಿಸುತೆ ತರಬೇಕೊ ಉದ್ದಂಡಿಕೆಯೊಳೀಗ ಸೇವಕರ 
ಬಿಟ್ಟು ಪಿಡಿತರಿಸಬೇಕೋ (ಪ್ರಭುಪು. ೮-೨೭). [ಉದ್ದಂಡ * -ಇಕೆ] 
ಉದ್ದಂಡಿಸು (ಕ್ರಿ). ತಿರಸ್ಕರಿಸು; ಅಲ್ಲಗಳೆ; ಮಾರು: ಕಂಡುದ 
ಮಜಕಿಯಿಟ್ಟಿ ಫೆ ನಿನ್ನ ಸೊಲ್ಲನುದ್ದಂಡಿಸಿದೆನೆ ಸೇವೆಗಲತೆನೆ ಕೊಂಡಾಡ 
ದುಬ್ಬಿದೆನೆ ನಿನ್ನ ಪಿಂತಾಡಿಕೊಂಡೆನೆ ಮುಳಿಸ ಬಿಟ್ಟುಸುರೆಂದಾ (ಸೊಬಸೋ. 
೧೩-೧೨) ; ಮಗನ ಶಿರವಂ ನೀಂ ಖಂಡಿಸೆಂದಾ ಪ್ರಧಾನಿಗೆ ಬೆಸಸಲೊಡೆ 
ಯನ ಕುಮಾರನೆಂದುಳಿಹಿ ತನ್ನ ಮಂಡೆಯಂ ಮನೆಗೆ ಬಂದರಿದುಕೊಳೆ 
ಮಂತ್ರಿಯುದ್ದಂಡಿಸಿದನೆಲವೊ ಸರಿದಾಯಿ ನೀನೀತನಂ ಕೊಂಡೊಯ್ದು 
ಮಸ್ತ ಕವನರಿಯೆನುತೆ (ಚಿಬಫ. ೫೫-೧೫). [ಉದ್ಭಕಿಡ್ಯ + -ಇಸ್ಕು] 


ಉದ್ದಂಡೆ ೯೧೭ ಉದ್ದವು 


ಉದ್ದೆಂಡೆ (ನಾ). ಸಮರ್ಥಳಾದವಳು; ಪ್ರೌಢೆ; ಗಟ್ಟಿಗಿತ್ತಿ ; 
ಗರ್ವಿಷ್ಠೆ: ಆಳಿಗೊಳೆ ರಂಜಿಸುವ ಜಾಣಿನ ಮೇಳದುದ್ದಂಡೆಯರು 


| ಉದ್ದಮುರಿಸು (ಕ್ರಿ). ೧. ಬಲವಾಗಿ ಜ್ವಲಿಸುವಂತೆ ಮಾಡು. 
೨. ಬಲುತಾಪಗೊಳಿಸು :. ಅಂ ತು ಕಂದರ್ಪದುರ್ವಹದಹನವಾಹ 


ಜೊತ್ತಿನ ಸೂಳುಪಾಳಿಯೊಳಂಗನೆಯರೈದಿದರು ಗೋಪತಿಯ (ಅಕ್ರೂಚ.। ಮಪರಿಮಿತಶಿಶಿರೋಪಚಾರವಿಧಿಗಳೊಳಮುಪಶಮಿಸದುದ್ದಮುರಿಪೆ 
೪-೧೫) ; ಕಂಡೆ ಕಂಡವರೊಳು ಕಡುದೈನ್ಯವಡೆಯದುಡ್ದಂಡೆಯೆನಿಸಿ | (ಪಾಕಾಂ. ಯೆ) (ವರ್ಧಪು. ೪-೪೭ ವ). [ಉದ್ದಮುರಿ +೬ -ಇಸ್ಕು] 
ತಾನಿರದೆ ಗಂಡನ ಘನತೆಯೆಂತಂತು ಸೆರ್ಮೆ ಯ ಕೈಕೊಂಡೆಸೆವುದು, 5| ಉದ್ದಮೆ "ಉದ್ದಿಮೆ? ನೋ. 

ಕೋವಿದೆಯರು (ಹದಿಬ. ೪-೪೧). [ಉದ್ದಂಡ + -ಎ] | ಉದ್ದ. ಮೇಲ "ಉದ್ದವೇಜು' ನೋ. 


ಉದ್ದಂನುಡಿ (ಕ್ರಿ). ಹೆಚ್ಚು ಮಾತನಾಡು; ಗಟ್ಟಿಯಾಗಿ | ಉದ್ದ ರಿ, ಉದ್ದಕ್ಕೆ (ನಾ). ೧. ಸಾಲದ ವ್ಯಾಪಾರ; ಕಡದ ವ್ಯಾಪಾರ: 
ಮಾತಾಡು : ಎಡೆಗೋದಿರಬಿರಿಮುದ್ದ ೦ [ಪಾಠಾಂ. ಉಚ್ಚಂ, 001. ಉದ್ದರಿಯ ಕೊಟ್ಟಣ್ಣ ಹದ್ದಾದ ಹಾವಾದ ಎದ್ದೆದ್ದು ಬರುವ ನಾಯಾದ 
ನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ (ಆದಿಫ. ೯-೬); ಇವು ಮತ್ತೆ ei | ಹುತ್ತದ ಗೊದ್ದದಂತಾದ (ಸರ್ವಜ್ಞ. ೧೪೦೬) ; ಪೇಟಿಯಲ್ಲಿ ದುಡ್ಡು 
ಭಂಗಳುದ್ದಂನುಡಿಯದೆ ಭಯದಿಂದಟ್ಟಿದಂ ಮಾಳವಂ (ಧಮಾ ಮೃ. 10, ಅದ್ಮೇಲಿಯ ಸಾಮಾನೂ ಉದ್ದರಿಯಾಗಿ ಹುಟ್ಟುತ್ತಿರಲಿಲ್ಲ (ಪ್ರೇಮಾಶ್ರ. 


೪-೧೪೮). [ಉದ್ದಂ + ನುಡ್ಮಿ) ೬). ೨. (ಉಕೆ). ಸಾಲ; ಬಾಕಿ: ಮಾತಿನಲ್ಲಿ ಉದ್ದರಿ ಇಲ್ಲ ಸುಂದ 
ಉದ್ಮಂನೆಗೆ (ಕ್ರಿ). ಎತ್ತರಕ್ಕೆ ಹಾರು; ದೂರಹಾರು : “ಉದಂಚಿತ ರಕ್ಕನಿಗೆ (ವೈನಿ.೧೬೮). ಉದ್ದರೆ;: ೧. ಮೈದುನನ ಹೆಸರಿಗೆ ಉದ್ದರೆ ಬರಸಿ 
ಮೆಂಬುದು ಉದ್ದಂನೆಗೆದುದು? (ಹಲಾಯು. ೧೨೬-೮೩); ಹಿರಿಯಮರಂ ತನಗೆ ಬೇಕಾದ ಬಟ್ಟಿಯನ್ನು ತರುವುದೊಂದೆ ಉಪಾಯ (ಬೆಳುಮ. ೪೪). 
ಗಳನುಅದೆ ಕೊಂಡು ನೂಂಕಿ ಪೊತ್ತುಂ ಪರಿಯುತ್ತುಂ- ಪೊಣರ್ದುದ್ಧಂ ಉದ್ದರಿಕೊಡು - ಸಾಲವಾಗಿ ಸಾಮಾನನ್ನು ಕೊಡು : ಇದ್ದೂರ 


ನೆಗೆದು ಕುನುಂಗಿ ಛರದಿಂ ತಲೆಯೆತ್ತಿ ಯುರ್ಬಿ (ಪಂಚತಂ. ೪೬-೫) ; |15 ವರಿಗೆ ಉದ್ದರಿ ಕೊಡುವ ದಡ್ಡತನಕ್ಕೆ ಹೋಗದೆ (ಹುಚ್ಚುಹು. ೬೬). 
ಮುನ್ನೀರುದ್ದಂ ನೆಗೆದಿಂದ್ರನಂದನಕೆ ಪೊಯ್ನೀರಾಯ್ತಿದೇಂ ರೌದ್ರಮೋ ಉದ್ದರಿಗಿರಾಕಿ- ಸಾಲದ ಗಿರಾಕಿ: ಅಧಿಕಾರ ಬಜಾಯಿಸುವುದು ಅಂಗಡಿ 


(ಜಗವಿ. ೧೮-೨೬). [ಉದ್ದಂ + ನೆಗೆ] ಯಲ್ಲಿಯ ಉದ್ದೆರಿಗಿರಾಕಿಗಳ ಮೇಲೆ, ಇಲ್ಲ ಮುದುಕ ಗಣಪೂನ ಮೇಲೆ 
ಉದ್ದೆಂಬರ್‌ (ಕ್ರಿ). ಉದ್ದವಾಗಿ ಬರು; ಸಾಲಾಗಿ ಬರು: ಲಯದಿಂ (ಮೂರುದಾ. ೭೧). ಉದ್ದರಿಹೇಳು - ಸಾಲಹೇಳು : ದಕ್ಷಿಣೆಯನ್ನು 

ಮೆಲ್ಬಿಂ ಬೆಡಂಗಂಪಡೆನ ತುರಗದಿಂ ಚಿತ್ರಿತೆಚ್ಛತ್ರಿಕಾಲೀಲೆಯಿನುದ್ದಂ ಎಲ್ಲಿ ಉದ್ದರಿಹೇಳುವರೋ ಎಂದು ಹೆದರಿದ್ದೆ (ಅಪವಾ. ೬). 

ಬರ್ಪ ಚೇಟೀನಿನಹದ ಬರವಿಂ (ಆದಿಪು. ೧೧-೪೫); ಮಲೆಪರ್‌ |20 [+ ಮರಾ, ಹಿಂ. ಉಧಾರ್‌ ಎ ಸಂ. ಉದ್ದಾ ರ] 


ಮಾಲಾಂಪರಿಲ್ಲ. .. ಎತ್ತಲುಮುದ್ದಂಬಂದು ದಳ್ಳಿಂದುರಿನ ರಿಪುಗಳಿಲ್ಲ. | ಉದ್ದರಿ (ನಾ). ಸರಿಸಮ; ಸಮಬಲ; ಪ್ರತಿಸ್ಥ ಸ್ಪರ್ಧಿ: ರಾವಣನು 

(ಸುಕುಮಾ. ೧-೮೦). [ಉದ್ದೆಂ * ಬರ್‌] ಜಗತ್ತಿನಲ್ಲೆಲ್ಲ ಅಟ್ಟಿ ಹಾಸದಿಂದ ಅಲೆದಾಡುತ್ತ, ತನಗೆ ಉದ್ದರಿಯಾದ 
ಉದ್ದಗದ್ದುಗೆಯಾಗು (ಕ್ರಿ). ಎತ್ತರವಾದ ಗದ್ದುಗೆಯ ಮೇಲೆ ವೀರನನ್ನು ಹುಡುಕುತ್ತಲಿದ್ದನು (ತುಳಸಿ. ೫೧). "ಹುದ್ದರಿ' ಪರಾ. [1] 

ಅಥವಾ “ೀತದ ಮೇಲೆ ಕುಳ್ಳಿರು: ಅಂಜದೆ ಪೋಗಿ ಬಸವಣ್ಣನುದ್ಧ | | ಉದ್ದಕ್ಕೆ "ಉದ್ದರಿ? ನೋ. 

ಗದ್ದುಗೆಯಾಗೆ ತನ್ನಯ ಫೂದಕೆಯಂ ತೆಗೆದಿಳೆಯ ಮೇಲಿರಿಸಿ ( ಬಸಪು. ಚ ಉದ್ದ ತ (ನಾ). ಭಾಗ; ಪಾಲು (7): ಗೆರೆಯಿಲ್ಲದ ಕೋಲಿನಲ್ಲಿ 

೫೫-೧೧). [ಉದ್ದ + ಗದ್ದುಗೆ * ಆಗು] ಉದ್ದರೆ [ಪಾಠಾಂ. ಉದರೆ]ಯನಿಕ್ಕಿದ ಭಂಡಾದ ಹರೆದನಂತಾದೆನಯ್ಯಾ 
ಉದ್ದಗಲ (ನಾ). ೧. ಉದ್ದ ಮತ್ತು ಅಗಲ: ನಿಮ್ಮ ನಿವೇಶನದ! | (ಬಸನ. ೯೩೮); “ಉದರೆ - ಉದ್ದರಿ” (ಬಸವ. ಕೋಶ). [2] 

ಉದ್ದಗಲ ಎಷ್ಟಿದೆ? (ರೂಢಿ). ೨. ಮೈತುಂಬಿಕೊಂಡಿರುವುದು;| | ಉದ್ದವಣ (ನಾ). ಗಟ್ಟಿಯಾದ ಕೂಗು; ಘೋಷಣೆ: ಮುದದೆಸೆ 


ಗಾತ್ರ: ಒಳ್ಳೆ ಉದ್ದಗಲದ ಕುಸ್ತಿಯ ಆಳಿನ ಕಳೆ ನನಮಾಲಿಗೆ (ಇಪ್ಪಕ. ದಿರ್ಪ ಬದ್ದವಣಮುದ್ದವಣಂ ರಿಚೆ ಪಾಟವಾಟಮೆತ್ತಿದ ಗುಡಿ ತೋರಣಂ 
೪೦೪). [ಉದ್ದ * ಅಗಲ] 30 (ಅರ್ಧನೇ. ೨-೩೯). 
ಉದ್ದಟ "ಉದ್ದಟ' ನೋ. [?. P. ವರ್ಧಮಾನ ೨ ಬದ್ದವಣ ಆಗಿದೆಯೆಂದು ಹೇಳುವಂತೆ 


ಉದ್ದದ್ಧನಿ (ನಾ). ಎತ್ತರವಾದ ಧ್ವನಿ; ತಾರಸ್ವರ: “ಉದ್ದೆಧ್ವನಿ 


| ಊರ್ಧ್ಯಮಾನ > ಉದ್ದವಣ ಆಗಿರಬಹುದು; ಅಥವಾ ಉತ್‌ * ರವಣ = 
ತಾರಮೆಂಬುದು ” (ಹಲಾಯು. ೨೩-೧೨೯). [ಉದ್ದ ತ ಧ್ವ ನಿ) | 

| 

| 

[4 

[ 


ಉದ್ರವಣ > ಉದ್ದ ವಣ] 
ಉದ್ದನರಿ (ಕ್ರಿ). ಉದ್ದವಾಗಿ ಹೆರಿ; ದೀರ್ಫವಾಗು; ಅತಿಶಯ 


ಉದ್ಧನೀರು (ನಾ). ೧. ಆಳವಾದ ನೀರು. ೨. (ಆಲಂ) ಅತಿ: | 
) ವಾಗು: ಸೂಸುವ ಬೂದಿಗಂಗಭವನಂ ಭವಸಾರನನಾರ್ದು ಸುಟ್ಟಿ 


ಹೆಚ್ಚಿ ನಗೋಜು: ಚೆನ್ನಪ್ಪ ಅಲಸಿಗನಲ್ಲ, ಹಾಳುಹರಟಿಗಾರನಲ್ಲ; 
ತುಂಬಿಲ್ಲ; ಇಲ್ಲದ ಉದ್ದನೀರಿಗೆ ಹೋಗುವವನಲ್ಲ (ನಮ್ಮಬ. ೪೪). 
ಉದ್ದ ನೀರಿಗೆಹೋಗು ಎ ಕೈಲಾಗದ ಕೆಲಸಕ್ಕೆ "ತೊಡಗು; ; | 
ದೀರ್ಥಕ್ಕೆ ಹೋಗು (ಉಕ). [ಉದ್ದ* ನೀರು(ಆ ನೀರ್ಕ್‌)) | 
ಉದ್ದನೆಯ "ಉದ್ದ' ಪರಾ | 
ಉದ್ದನ್ನ "ಉದ್ದ? ಪರಾ. 140 
ಉದ್ದಮಿದಾರ 'ದ್ದಿ ಮೆದಾರ ನೋ. 
ಉದ್ದಮಿಸು (ಕಿ ಕ್ರಿ). ಉದ್ಯೋಗಮಾಡು ; ವ್ಯವಹಾರ ಮಾಡು (ಕ). | 
.[ಉದ್ದಮಿ (ಆ ಉದ್ದಿಮೆ) + -ಇಸ್ಕು] 


ಭೂತೇಶನ ಬುದ್ಧಿಗುದ್ದವರಿದಾಂ ಪೊಗಟಕಂ ಫೊಗಟ್‌್‌ಂ ಮನೋಜನಂ 
(ಲೀಲಾವ. ೧-೮೫). [ಉದ್ದ + ಪರ್ಕಿ] 

ಉದವನಲ (ನಾ). ಕಂದುಕ ಕ್ರೀಡೆಯಲ್ಲಿ ಚೆಂಡನ್ನು ಎಳೆಯುವ 
ಒಂದು ವಿಧಾನ; ಮಂಡಳಮಾಲೆ, ತ್ರಿಮಂಡಳ್ಕೆ ಯಾಮಕ, 
ಮಂಡಳ ಅರ್ಧಚಂದ್ರ, ಸರ್ವತೋಭದ್ರ " ಉದ್ದವಲ, ಚಕ್ರವ್ಯೂಹ 
ಎಂಬ ಎಳತಗಳಲ್ಲಿ ಒಂದು: ಉದ್ದವಟಮೆಚಕಿವರೆಂಬುದೆ ಬಿದ್ದಂ 
ಮುನ್ನಲ್ಲಿ ಕಡುಪಿನೊಳ್‌ ಬಹುವಿಧದಿಂದುದ್ದವಟಮೆಟಕ್‌ದು ಮುರಿಗುಂ 
ಬಿದ್ದಮೆನಲ್‌ ಬಳಲ್ಲ ಪೊಜಗನೆಟ3ವಬೆಡೆಂಗಂ (ಎಕ. ೫11, ಶಿರಾ. ೨೬-೧; 

ಉದ್ದಮುರಿ (ಕ್ರಿ). ಹೆಚ್ಚಾಗಿ ಉರಿ; ಸಿಟ್ಟಿಗೇಳು: ಕರೆವ ಕೋಗಳಿ. 982) ; ಕಡುಪುಗಳುದ್ದವಟಂ... ಲಳಿಗಳಿದೇಂ ಕಡುಜಾಣೆನೆ ಬದಿಕಯ್ವ 
ಗಳೆಂದೊಡೆ ಸಡಕಾ PSR ತಣ್ಣೆಳಗೆಂದೊಡುದ್ದ 45 ರಮಡರ್ದ್ವಪುಳೆನೆ (ಎಕ. 11, ೧೩೩-೧೦೭; 982); (ಎಕ. 11, ೧೩೩-೧೧೨, 
ಮುರಿವಂ ಗೊರವಂ (ಕಬ್ಬಿಕಾ. ೧೪೬). ಗ[ಉದ್ದಂ ಉರ್ಮಿ) | ೧೧೭ ; 982 ನೋ). [?.1 ತೆಲು. ಉದ್ದನಡಿ - ಬೇಗನೆ ವೇಗವಾಗಿ] 


ಉದ್ದವೇ 


ಉದ್ದನೇಖು, ಉದ್ದಮೇಲು (ಕ್ರಿ). ೧. ಎತ್ತರವಾದ ಸ್ಕಾ ನವನ್ನು 
ಏರು: ಪಿರಿದುದ್ದವೇಆಿ ನಾನಿದ್ದರೆ ಕಂಡು ನಿಮ್ಮ ಚಚ ಕಳನ 
ಸಿ೦ದೇನು ಪುಟ್ಟ ಗದ್ದುಗೆಯಲ್ಲಿ ಕೆಳಗೆ ಕುಳ್ಳಿ ರುವೆಸೆಂದಳು ಕಳಾನಿಪುಕ 
(ಭರಡ. ೪೨-೫೩). ೨. ಅತಿಗರ್ನಿಷ್ಠನಾಗು ; ಸೊಕ್ಕು : ಬಾಯ್ಗೆವಂ 
ದಂತೆ ಕೊನೆದುದ್ದ ವೇಜಕಿ ಪಲವನೆನ್ನ ಮುಂದೆ ಗಟಪದುಸಿರದಿರೆಂಬುದುಂ 
(ಧರ್ಮಾಮೃ.೯-೪9). ಉದ್ದಮೇಯಿ:೧. ಅಜನಂ ಬಗೆಯದೆ ಬೇಂಟಿಗೆ 
ಪೊಜಮಡಿಮೆಂದುದ್ದ ಮೇಲಣ ಸವಳದೆ ನಿಚ್ಚಂ ಪಜಕಿಯಂ ಪೊಯ್ಯುತ್ತಿರ್ಸಂ 
(ಸಮಪ. ೧೪-೭೪). [ಉದ್ದ + ಏಜ್ಯು) 

ಉದ್ದಳೆನ (ನಾ). ೧. ಸೀಳುವಿಕೆ; ಭೇದಿಸುವಿಕೆ. ೨. ಸೀಳುವವನು ; 
ಭೇದಿಸುವವನು : ವೈರಿನರೇಂಡ್ರೋದ್ದಾ ಮದರ್ಪೋದ್ದಳನನನೆ ಕಥಾ [1 
ನಾಯಕಂ ಮಾಡಿ. . . ಪೇಟಲೆಂದೆತ್ತಿಕೊಂಡೆಂ (ಸಂಪಭಾ. ೧-೫೧). 

[ಸಂ. ಉದ್ದಲನ'] 

ಉದ್ದಳಿಕೆ (ನಾ). ಮೃದಂಗಾದಿ ವಾದ್ಯಗಳಿಗೆ ಮೇಲಿಂದ ಕೆಳಕ್ಕೆ 
ಬಿಗಿದಿರುವ ಚರ್ಮದ ಪಟ್ಟಿಕೆ (?): ಪೊಳೆವುದ್ದಳಿಕೆಯನೊಪಿರೆ 
ತಳದಿಂದಂ ನೀವಿ ನೇವರಿಸಿಯುಲ್ಲಾಸಂಗಳನಿತ್ತು ಪೊಯ್ದು ನೋಡಿದನಳ 
ವಡೆ ಕೀಂಕಾರಮಂ ಮನೋಮುದದಿಂದಂ ( ಧರ್ಮಸ. ೨-೨೨). (2) 

ಉದ್ದಳಿತ (ಗು). ಸೀಳಿದ; ಸೀಳಲ್ಪಟ್ಟಿ : ಉತ್ತೇಜಿತಮನೋಜ 
ಮಾರ್ಗಣಮುಮುದ್ದಳಿತ ವಿರಹಿಹೃದಯಮುಂ (ಕಾದಂಉ. ೫೬೧). 

[ಸಂ. ಉದ್ದಲಿತ) 

ಉದ್ದಾನ, (ಗು). ಭಯಂಕರವಾದ; ಕಟ್ಟುಮಾರಿದ: ಸತ್ಯಿ)ಯೆ 
ಯೆಂಬ ಕತ್ತಿಯಲಿ ಹೀನಮಾಯಾವೆ ಫೋಡನೆಂಬುದ್ದಾ ನನ್ನ ಕವಂ ಕಡಿದು 
(ಬಸಪು. ೩೪-೩೩); ಹಂಪೆಯ ಉವ್ಹಾನ ವೀರಭದ್ರನ ನೋಡಿ ಬಂದೆ 
(ರೂಢಿ). (< ಸಂ. ಉದ್ದಾಮ?] 

ಉದ್ದಾನ್ನ (ನಾ). ೧. ಬಂಧಿಸುವುದು; ಅಂಕೆಯಲ್ಲಿಡುವುದು. | 
೨, ಒಲೆ. [ಸಂ.] 

ಉದ್ದಾನಿ (ನಾ). ಹಿರಿಮೆ; ಹೆಚ್ಚಿಗೆ; ವೈಭವ ; ಅತಿಶಯ ; ಆಧಿಕ್ಯ: 
ಅಂಭೋಧಿಗಭೀರೋದ್ಧ್ದಾನಿಯೆಂದುನ್ನತಿಯನೆಸೆವಿನಂ (ಎಇ. ೫111, 
೩೩೦-೭; 929); ಆನೆಯನೇಟಃ ಸೌಷ್ಠವದೆ ಬರ್ಪರಿಕೇಸರಿಯೊಂದು ಗಾಡಿ 
ಯುದ್ದಾನಿ ತಗುಳ್ಳು ಕಣ್ಣೊಳೆ ತೊಟಲ್ಲು (ಪಂಪಭಾ. ೪-೫೮) ; ಏನಂ 


ಪೇಟ್ಟುದೊ ಸಿರಿಯುದ್ದಾನಿಯಂ (ಪಂಪಭಾ. ೧-೧೭); ಈ ನಯನೋತ್ಸವ 30 


ಮಪ್ಪ ರೂಪಿನುನ್ಹಾನಿಯನೀ ತನುಚ್ಛವಿಯನೇ ವೊಗಲ್ಲ ಪ್ರದೊ [ಪಾಠಾಂ. 
ನೇಂ ತಳೆದಪ್ಪರೆ] (ಪಂರಾಮಾ. ೯-೧೬೫) ; ರಾಜಹಂಸನಪಪಾಪಕಳಾಪ 
ನೆನುತ್ತಿ ರಾಗೆದುದ್ದಾನಿಯಿನೊಲ್ಲು ಬಣ್ಣಿಪ ಜನಂಗಳನಂತವನಂತಪಾಳನಾ 
ಚತುರ್ಥವಂಶದುವ್ಹಾನಿಯ 
ನಾಂತ ಬಾಚಹುಲಿ (ಕೊಲ್ಹಾಶಾ. ೧೫-೫೬ ; 1186). [?) 
ಉದ್ದಾಮ (ಗು). ಉತ್ತಮವಾದ; ಶ್ರೇಷ್ಠವಾದ ; ಉನ್ನತವಾದ; 
ಘನವಾದ; ಅತಿಶಯವಾದ: ಅಮರೇಂದ್ರಾರುಣಮಣಿ ಮಕುಟ 
ಜ್ಯೋತಿ ಬಾಲಾರ್ಕಲೀಲೋದ್ದಾಮಂ ಕಾಶ್ಮೀರ ರಾಗಂ ತನಗೆ ವಿನತ 
ನಾಗೇಂದ್ರಹಸ್ತಾರುಣಾಬ್ಹಂ ಹೈಮಂ ಕರ್ಣಾವತಂಸಂ ತನಗೆನೆ (ಅಜಿಪು. 
೧-೧); ಚತುರಕವಿಕುಲಲಲಾಮಂ ಗುಣೋದಯೋದ್ದಾಮಂ ... ಶ್ರೀ 
ನಾಗವರ್ಮಂ (ಛಂದೋಂಬು. ಕಿ. ೩-೨೪೯) ; ಮತಿಭೂಮನಾ ಶ್ರೀರಾಮ 
ನುದ್ದಾಮನಾ ವೀರಲಕ್ಷ್ಮಣನುಂ (ಶ್ರೀರಾಮಾ. ೧೪೭-೧೫೦). [ಸಂ.] 
ಉದ್ಧಾಮತೆ (ನಾ). ೧. ಶ್ರೀಷ್ಮತ್ತ; ಹಿರಿಮೆ; ಅತಿಶಯತೆ: 


(ಎಕ. ೪11, ಶಿಕಾರಿ. ೧೩೭-೨೩; 1114); 


೯೧೮ 


40 


ಉದ್ಮಿತ್ತು 


ಭೂಪತಿಯ ಆಕಸ್ಮಿಕೆ ಉದ್ದಾಮತೆಯ ಕುದಿ ಇಳಿದು ಶಾಂತವಾಗುತ್ತ 
ಬಂತು (ಇಪ್ಪಕ. ೨೯೨). [ಸೆಂ. ಉದಾ ಮತಾ] 
ಉದ್ಮಾಮತೆವೆಯು (ಕ್ರಿ). ಶ್ರೇಷ್ಠತೆಯನ್ನು ಪಡೆ; ಹಿರಿಮೆಯನ್ನು 
| ಹೊಂದು: ಸುಕುಮಾರರ್‌ ಜೂ ವ I ಬಳೆದು ಬಳಿಕೇ 
ಉಂಜೌನನಮೆಯ್ದಿದರು (ಜಯಕಾ. ೨-೭೧). 
[ಉದ್ದಾಮತೆ + ಪೆಜು] 

ಉದ್ದಾಮಧಾಮ (ನಾ). ಶ್ರೇಷ್ಠವಾದ ತೇಜಸ್ಸುಳ್ಳವನು; ಮಹಾ 
ತೇಜಸ್ವಿ: ಅಮಿತಗುಣಾಧಾರಂ ನಿಮ್ಮ ಮಾವನುದ್ದಾಮಧಾಮಂ 
(ಸುಕುಮಾ. ೨-೪೦). [ಉದ್ದಾ ಮ + ಧಾಮ] 

( ಉದ್ದಾಮಪಂಡಿತ (ನಾ). ಶ್ರೇಷ್ಠಪಂಡಿತ; ದೊಡ್ಡವಿದ್ವಾಂಸ: 
ನಾವು ಮಾತನಾಡಿಸಿದ ಆ ವ್ಯಕ್ತಿ "ಉದ್ದಿ ಮಪಂಡಿತನಾಗಿದ್ದಂತೆ ತೋರಿತು 
(ರೂಢಿ). [ಉದ್ದಾಮ * ಪಂಡಿತ] 

ಉದ್ದೂಲ (ನಾ). ೧. ಒಂದು ಬಗೆಯ ಧಾನ್ಯ; ಹಾರಕ. ೨. ಚಳ್ಳೆ 
ಮರ. ೩. “ಯಾವ ಕುದುರೆಯ ಮೇಲಣ ಹಲ್ಲುಗಳಿಂದ ಕೆಳಗಣ 
ಹಲ್ಲುಗಳು ಮುಚ್ಚಲ್ಪಡುವುವೊ ಅದು ಉದ್ದಾಲವೆನಿಸಿಕೊಳ್ಳು 
ವುದು ೫ (ಸೌಗಂಧಿ. ಡಿ (ಸಂ. 

ಉದ್ದಾಲಕ (ನಾ). ೧. - ಉದ್ದಾಲ. ೨. ಒಬ್ಬ ಖುಷಿಯ ಹೆಸರು: 
ಸವ್ಯಸಾಚಿ ಸೌಭರಿಯ ದೆಸೆಯಿಂದಮುದ್ದಾಲಕನ ಕಥೆಗೇಳುತಿರದೆ ಹಂಸ 
ಧ್ವಜನ ಪಟ್ಟಿಣಕೆ ಬರಲು (ಜೈಮಿಭಾ. ೧೦ ಸೂಚನೆ). [Aಂ.] 

20| ಉದ್ದಿ, (ನಾ). ಗದ್ದೆ ತೋಟಗಳಲ್ಲಿ ನೀರು ಹಾಯಿಸಲು ಮಾಡಿರುವ 
ಸಣ್ಣ ಕಾಲುವೆ, ಕಿರುಗಾಲುವೆ, --ಪಿಳ್ಳಗಾಲುವೆ: ತೆಂಕ 
ಉದ್ದಿಯ ಕಾಲು ಪಡುವಲು ನಾರಾಯಣಯ್ಯನ ಜ್ಕೀಷ್ಮಮಾಸದ ಭೂಮಿ 
(ಹೈಆರಿ. ೪, ೭-೨೯ ; 1038) ; ಒಂದು ದೊಡ್ಡ "ಉದ್ದಿ? ಯಲ್ಲಿ ಹರಿದು 
ಬರುತ್ತಿತ್ತು (ನಾಲ್ಯಮ. ೭೪). 

(ದೇ. ॥ ಮಲ, ಉದಿರ್‌ ಎ ಸಣ್ಣಗದ್ದೆ ; ತೆಲು. ಉದ್ದಿ) 
ಉದ್ದಿ (ನಾ). ವೃದ್ಧಿ ; ಬೆಳವಣಿಗೆ: ಕಂಡೆನಲ್ಲಾ ಕೆಳದಿ ಚೆಲುವರ 
ಗಂಡ ಹದಿನಾರುದ್ದಿ ಹರೆಯದ [ಪಾಂಾಂ. ನನು ಹದಿನಾರು ವರುಷದ] 
ಗಂಡನನು (ನಿಭಾಗ. ೧೦-೮೮-೧೯). [< ಸಂ. ವೃದ್ಧಿ] ಕೆ 
ಉದ್ದಿ (ನಾ). (?): ನರಕ ಬಿಲಂಗಳಂ ಮೇಗಳಟ್ಟುಗಳೊಳಿಟ್ಟಿ ಜೇನ 
ಪುಟ್ಟಿಗಳುಮನುದ್ದಿ ಗಳುಮಂ (ಅಜಿಪು. ೧೧-೭ ವ). [?) 
ಉದ್ದಿ, (ನಾ). ಸಮಾನ; ಸಮ; ಸರಿಸಮಾನನಾದವನು ; ಸ್ಪರ್ಧಿ: 
ನಿನ್ನ ಉದ್ದಿಯನ್ನು ನೀನು ಆರಿಸಿಕೋ (ರೂಢಿ). [ದೇ. ॥ ತೆಲು. ಉದ್ದಿ] 


| 
| ಉದ್ದಿಗೆ, (ನಾ). - ಉದ್ದಿ, (೪). [?) 


5 


15 


25 


ಉದ್ದಿಗೈ (ನಾ). ೧. ಗಾಡಿಯ ಅಥವಾ ರಥದ ಈಸು; ಈಸುಮರ; 
ಯುಗಂಧರ: ಇದ್ದ ಭರದೊಳಗೀತ ರಿಪುರಥದುದ್ದಿಗೆಯ ಹಿಡಿದಿಟ್ಟನಾ 
ರಥ ಬಿದ್ದುದಂಬರನದಿಯೊಳಂಬರಚರರು ಕಂಡಾಡೆ (ಕೊರರಾ. 
೬-೩೪-೯); ಬಂಡಿಯ ಉದ್ದಿಗೆಗೆ ನೊಗವನ್ನು ಹಗ್ಗದಿಂದ ಕಟ್ಟಿ (ಬೆಳದೀ. 
೬೫). ೨, ಅಟ್ಟಣೆ: ಕೊಟಡಿಯಲ್ಲಿ ಸ್ತ್ರೀಪುರುಷರು ಕಿಕ್ಕಿರಿದಿದ್ದರು. ಅನ 
ರಲ್ಲಿ ಕೆಲವರು ಉದ್ದಿಗೆಗಳ ಮೇಲೂ, ಕೆಲವರು ಅವುಗಳ ಕೆಳಗೂ ಕುಳಿ 
ತಿದ್ದರು (ಪುನರು. ೫೧೬). [1] 

ಉದ್ದಿ ತ (ಗು). ಬದ್ಧವಾದ; ಕಟ್ಟಲ್ಪಟ್ಟ 

ಉದ್ದಿ ತು "ಉದ್ದಿತ್ತು ಸ ನೋ. 

ಉದ್ದಿತ್ತು, ಉದ್ದಿತು (ಗು). ಉದ್ದವಾದ: ತುಕಾರಾಂತಕ್ಕೆ ವಿಕಲ್ಪದಿಂ 


[ಸಂ.] 


ನಿಸ್ಸೀಮ ನಿತ್ಯಾನಂದ ಸುಖದುದ್ದಾಮತೆಯನೊಲಿದಿತ್ತನಾ ಪ್ರಭುಲಿಂಗ ದ್ವಿತ್ವಮುಂಟು . . . ಉದ್ದಿತ್ತು, ನುಣ್ಣಿತ್ತು, ತಣ್ಣಿತ್ತು (ಶಮದ. ೭೭ 
ಕೆಲಬರಿಗೆ (ಪ್ರಭುಲೀ. ೨೦-೧೩). ೨. ರೋಷ; ರಭಸ: ತಾಮಸದಿ |45| ವೃತ್ತಿ, ಪ್ರಯೋ). ಉದ್ದಿತು: *ಉದ್ದಿತಜಲ್ಲಿಯುಂ ಉತ್ತಾಳಮೆಂ 
ತಾ ಮಾಜ್‌ ನಡೆದುದ್ದಾಮತೆಯ ಸೈರಿಸುವುದು (ಕುವ್ಯಾವಿ. ೩-೬೭); ಬುದು ೫ (ಹಲಾಯು. ೧೩೩-೧೪). [ಉದ್ದ + -ಇತು] 


ಉದಿಸಿ 


ಉದ್ದಿನಿ (ನಾ). (?): ಇಕ್ಕೇರಿಯ ರಾಜವಂಶದ ಒಬ್ಬ ಉದ್ದಿನಿ ಇಲ್ಲಿಗೆ 


ಬಂದು... ದೊರೆ ಯಾದನು (ಚಿಕರಾ. ೩). [?) 

ಉದ್ದಿಮೆ, ಉದ್ದಮೆ, ಉದ್ದುಮೆ (ನಾ). ೧. ಉದ್ಯೋಗ; ವೃತ್ತಿ; 
ಕೆಲಸ: ಸಾರಮೇಯಗೆ ಚಪ್ಪುಲಿಯ ವ್ಯಾಪಾರ ಶೂಕರಗುದ್ದಿಮೆಯು 
ಸರಬುರುಡೆಗಳ ವ್ಯವಹಾರ ನರಿಗಾಪರಿಯು ಜ್ಞಾನಿಗಳ (ಜ್ಞಾನಸಿಂ. 
೩೪-೪೭) ; ಏನಾದರೂ ಉದ್ರಿ ನು ಮಾಡೋಣ ಅಂದರೆ ಹಣ ಇಲ್ಲ 
(ತುಂಗಭ. ೧೪). ೨. (ಉಕ). ಕೈಗಾರಿಕೆ. ಉದ್ದಮೆ : ೧. ಕಳಕಂಕೆ 
ನೀತಿನಚನದುದ್ದ ಮೆಗೆ ಪ್ರಾರಂಭಗೊಂಡಳ್‌ (ಜಿನಮು. ೨೩-೮). 
ಉದ್ದುಮೆ : ೧. "ಉದ್ದುಮೆಗೈೈ' ಪರಾ. 

[ಆ ಸೆಂ. ಉದ್ಯಮ] 

ಉದ್ದಿಮೆಗಾರ (ನಾ). ಉದ್ಯೋಗಮಾಡುವವನು; ಕಸಬುದಾರ: 

ಉದ್ದಿಮೆಗಾರನಿಗೆ ಉದ್ದು ಉರುಳುವಷ್ಟು ಪುರುಸೊತ್ತಿಲ್ಲ (ಗಾದೆ). 
[ಉದ್ದಿಮೆ + -ಗಾರ (ಆ -ಕಾಅ)] 

ಉದ್ದಿಮೆಗಾರಿಕೆ (ನಾ). ಕಸಬುಗಾರಿಕೆ; ಕೈಗಾರಿಕೆ: ಪ್ರಥಮ 

ಮಹಾಯುದ್ಧದ ನಂತರ ನಮ್ಮ ದೇಶದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಉದ್ದಿಮೆ 
€ ಟ್ರ Ko ಕೆ ೧ ೦ಎ 

ಗಾರಿಕೆ ತಲೆದೋರಿತು (ಮಾವಾದ. ೯೮). [ಉದ್ದಿಮೆಗಾರ * -ಇಕೆ] 

ಉದ್ದಿಮೆದಾರ, ಉದ್ದಮಿದಾರ (ನಾ). ಉದ್ದಿಮೆಗಾರ: ಕಾಂಗ್ರೆಸ್‌ 
ಚಳುವಳಿಯಲ್ಲಿ ತೊಡಗಿ ಬೆಳೆದ ರಾಷ್ಟ್ರೀಯ ಭಾವನೆಗೂ ನಮ್ಮದೇಶೀ 
ಉದ್ದಿಮೆದಾರರ ಬಂಡವಾಳಗಾರಿಕೆಗೂ ಒಳಹೊಂದಿಕೆ ಇದೆ (ಮಾವಾದ. 
೯೮). ಉದ್ದಮಿದಾರೆ: “ಉದ್ದೆನಿದಾರ - ವ್ಯಾಪಾರಸ್ತ * (ಜಾನಕೋ. 


೨೦). [ಉದ್ದಿಮೆ + -ದಾರ್ಕ] 
ಉದ್ಧಿಶ್ಯ; (ನಾ). ಉದ್ದೇಶ; ಅಭಿಪ್ರಾಯ; ಗುರಿ: ನಿನ್ನ ಉದ್ದಿಶ್ಯ 
ಏನೆಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಡು (ರೂಢಿ). [Aೆಂ.] 
ಉದ್ದಿಶ್ಯ (ಅ). ಸಲುವಾಗಿ; ಕುರಿತು: ಡೋಸ್ತಿ ಉದ್ದಿಶ್ಯವಾಗಿ ಬಿಟ್ಟು 
ಕೊಟ್ಟು ಇದ್ದರು (ರಾಜೇಂದ್ರ. ೪೭). [ಸಂ.] 


ಉದ್ದಿಶ್ಯಪೂರ್ವಕ (ಅ). - ಉದ್ದೇಶಪೂರ್ವಕ: ಪಂತ - ಭುಜಂಗ 
ರಾಯರುಗಳಿಂದೆ ಪಹರೆಯವರು ಉದ್ದಿಶ್ಶಪೂರ್ವಕವಾಗಿ ಆಜ್ಞಾಪಿಸ 
ಲೃಟ್ಟಿದ್ದರು (ಅಂಬಿಕೆ. ೧೦೩). [ಉದ್ದಿಶ್ಯ + ಪೂರ್ವಕ] 

ಉದ್ದಿಷ್ಟ (ಗು). ೧. ಗುರಿಯಿಟ್ಟ ; ಉದ್ದೇಶಿಸಿದ ; ಕುರಿತ. (ನಾ). 
೨. ಉದ್ದೇಶ; ಗುರಿ. ೩. [ಛಂದ] “ನಮಗೆ ಬೇಕಾದ ಸಮ 
ವೃತ್ತದ ಒಂದು ಪಾದದ ಅಕ್ಷರಗಳ ಮೇಲೆ ಮೊದಲನೆಯ ಅಕ್ಷರ 
ದಿಂದ ಒಂದನ್ನು ಆರಂಭಿಸಿ ದಿ ಗುಣಗಳಾದ ಸಂಖ್ಯೆಗಳನ್ನು 
ಕ್ರಮವಾಗಿ ಬರೆದು ಲಘ್ವಕ್ಷರಗಳ ಮೇಲಿರುವ ಸಂಖ್ಯೆಗಳ 
ಮೊತ್ತಕ್ಕೆ ಒಂದನ್ನು ಸೇರಿಸಲು ಅದು ಆ ವೃತ್ತದ ಸಂಖ್ಯೆಯಾ 
ಗುವುದು. ಈ ಉಪಾಯಕ್ಕೆ ಉದ್ದಿಷ್ಟವೆಂದು ಹೆಸರು” (ಕೈಪಿಡಿ. 
೯೦); ಆರೇನಂ ಬೆಸಗೊಂಡ ಛಂದದ ಲಘುವ್ರಾತಂಗಳುದ್ದಿಷ್ಟದಾಧಾರಂ 
ಮಾಡೆಯಸನಿತ್ತು ಸಂಖ್ಯೆಗೆಸೆವಾ ಛಂದಾಂಕದೊಳ್‌ ಪುಟ್ಟಿದಾನಾರಂದೋರ್ಪ 
ಲಗಕ್ರಿಯಾವ್ರಜದ ವೃತ್ತಂಗಳ್‌ ಸಮಾನ೦ಂಬರಲ್‌ ನೀರೇಜಾನನೆ 
« «ಪೇಟರ್‌ ತ್ವರಿತದಿಂ ಪ್ರತ್ಕೇಕದುದ್ದಿಷ್ಟಮಂ (ಛಂದೋಂಬು. ೬-೪ 
ಅಡಿಟ). [ಸಂ.] 

ಉದ್ದಿಸ್ಟವಿರತ (ನಾ). [ಜೈನ] “ಇದು ಶ್ರಾವಕರ ಅಂತಿಮ ತರ 
ಗತಿಯು. ಇವನು ತನಗಾಗಿ ಮಾಡಿದ ಅನ್ನವನ್ನು ಉಣ್ಣುವುದಿಲ್ಲ. 
ಅದ್ದರಿಂದ ಇವನಿಗೆ ಉದ್ದಿಷ್ಟವಿರತನೆಂದು ಹೇಳುವರು ” (ಜೈನಪ. 
೪೭೪) ; ದರ್ಶನಿಕಂ ವರ್ತಿಕಂ... ಅನುಮತಿವಿರತಂ ಉದ್ದಿಸ್ಟನಿರತನೆಂ 
ದಿಂತು ಪನ್ನೊಂದು ವಿಕಲ್ಪಮನುಳ್ಳ ಶ್ರಾವಕರೊಳ*(ಸುಕುಮಾ. ೬-೩ ೬ವ). 

[ಉದ್ದಿಷ್ಟ + ವಿರತ] 


೯೧೯ ಉದ್ದುರುಟಿ 
ಉದ್ದೀಪ (ಗು). ೧. ಹೊತ್ತಿಸುವ; ಉರಿಸುವ ; ಪ್ರಕಾಶಗೊಳಿಸುವ. 
(ನಾ). ೨. ಎತ್ತರದಲ್ಲಿರುವ ದೀಪ; ದೊಡ್ಡದೀಪ: ಸಜ್ಜನಭಕ್ತಿ 
ಪಸರಿಸಿ ಸಂದುದೆಲ್ಲಾ ಭುವನ ಭವನೋದ್ದೀಪ ರೂಪದೊಳು (ಬಸಪು. 
೧೦-೧೨). ೩. ಉತ್ತೇಜಿಸುವುದು. [Ao] 
ಉದ್ದೀಪಕ (ಗು). ಉತ್ತೇಜಿಸುವ : ಸಕಲವಿಲಾಸಗಳಿಗೂ ನೆಲೆಯಾದ 
ಆ ಕಣ್ಣುಗಳನ್ನು ...ದಿ ಕ್ಕುದಿಕ್ಕಿಗೂ ತಿರುಗಿಸುವ ಅವಸ್ಥೆ ಶೋಕಕ್ಕೆ 
ಅತ್ಯಂತ ಉದ್ದೀಪಕವಾಗಿದೆ (ಧ್ವನ್ಯಾಲೋ. ೧೨೮). [ಸಂ] 
ಉದ್ದೀಪನ (ಗು). ೧. ಹೊತ್ತಿಸುವ; ಉರಿಸುವ : ಎಲ್ಲಮುಂ ಪುಂಡರೀ 
ಕಂಗುದ್ದೀೀಪನಪಿಂಡದಂತೆ ಕೇವಲಂ ಸಂತಾಪಮಂ ಮಾಟಜ್ಬುದುಂ 
(ಕಾದಂಪೂ. ೮೫೫) ; ಆ ಪಕ್ವಾನ್ನಮೆ ಮೃತಿಗುದ್ದೀಪನಪಿಂಡದ ಪೊಲಾಗೆ 
ಯಘದಿಂ ಬೀಜಾವಾಪಮೆನೆ ಜನ್ಮಲತೆಗೆ ಕಲಾಪಸ್ತ್ರೀಯುದರದಲ್ಲಿ ವಿಂದ್ಕ 
ದೊಳೊಗೆದಂ (ಯಶೋಚ. ೩-೩೪). (ನಾ). ೨. ಪ್ರಕಾಶನ; ಉತ್ತೀ 
ಜನ. ೩. [ಕಾವ್ಯಮಿಾ) ವಿಭಾವಗಳಲ್ಲಿ ಒಂದು; ಉದಿಸಿದ ಭಾವ 
ವನ್ನು ಪ್ರಬಲಪಡಿಸುವ ಸಾಮಗ್ರಿ: “ಭಾವಗಳು ಹುಟ್ಟಿದ ಮೇಲೆ 
ಅವಗಳನ್ನು ಉದ್ರೇಕಗೊಳಿಸುವ ವಸ್ತುಗಳಿಗೆ ಉದ್ದೀಪನವಿಭಾವಗ 
ಳೆಂದೂ .. . ಹೆಸರು” (ಕೈಪಿಡಿ. ೧೮೯) ; ವಿಭಾವಗಳನ್ನು ಆಲಂಬನ 
ವಿಭಾವ, ಉದ್ದೀಪನವಿಭಾವ ಎಂದು ಅವುಗಳ ಪ್ರಭಾವದ ತಾರತಮ್ಮವನ್ನು 
ಅನುಸರಿಸಿ ಎರಡು ಬಗೆಯಾಗಿ ವಿಂಗಡಿಸುತ್ತಾರೆ(ಭಾರವಾ.೩೫೦). [ಸಂ.] 
ಉದ್ದೀಪನಂಗೊಳ್‌ (ಕ್ರಿ). ೧. ಹೊತ್ತಿಕೊ; ಪ್ರಕಾಶಗೊಳ್ಳು. 
೨. ಉತ್ಸಾಹಗೊಳ್ಳು ; ಹುರಿದುಂಬು : ದೃಶ್ಯ ಸೌಂದರ್ಯದಿಂದು 
ದ್ವೀಪನಂಗೊಂಡು . , . ಜನಕಜಾಪ್ರಿಯಂ ನಲ್ಲೆಯಂ ನುಡಿಸಿದನು 
(ಶ್ರೀರಾಮಾ. ೧೫೩-೩೨). [ಉದ್ದೀಪನ + ಕೊಳ್‌] 
ಉದ್ದೀಸನಚೂರ್ಣ (ನಾ). ಜೀರ್ಣಶಕ್ತಿ ಮೊದಲಾದುವನ್ನು ಹೆಚ್ಚಿ 
ಸುವ ಪುಡಿ: ಮಂದಾಗ್ನಿಗೆ ಉದ್ದೀಪನಚೂರ್ಣ ಔಷಧಿ (ರೂಢಿ). 
[ಉದ್ದೀಪನ * ಚೂರ್ಣ] 
ಉದ್ದೀಪಿತ (ಗು). - ಉದ್ದೀಪ್ತ : ೧. ಉತ್ತಪ್ತಜಾಂಬೂನದ ಕುಸುಮ 
ದಾಮಂಗಳಿಂದುದ್ದೀಪಿತ ರತ್ನಪ್ರದೀಪಂಗಳಿಂದಂ (ಆದಿಪು. ೨-೩೨ ವ). 
[ಸಂ.] 
ಉದ್ದೀಪಿಸು (ಕ್ರಿ). ೧. ಬೆಳಗಿಸು; ಪ್ರಕಾಶಗೊಳಿಸು. ೨. ಕೆರಳಿಸು; 
ಹೆಚ್ಚಿಸು: ಮೆಣಸು ಅಲ್ಲಗಳಲ್ಲೆ ಪಾಚಕಶಕ್ತಿಯಿದ್ದು ಹಸಿವನ್ನು ಉದ್ದೀ 
ಪಿಸುವ ಗುಣವೂ ಉಂಟು (ಗೋಗ್ರಾಸ. ೮೮). [ಉದ್ದೀಪನ * -ಇಸ್ಕು] 
ಉದ್ದೀಪ್ತ (ಗು). ೧. ಬೆಳಗಿದ; ಪ್ರಕಾಶಗೊಂಡ: ಧೀಮಂತರುದ್ದೀಪ್ತ 
ಚಿತ್ತದುಳಿವನು ಮೆರೆವ ನಾರಣನ ಕರುಣಾಕಟಾಶ್ಷ (ಮಲೆದೇ. ೫೦-೮). 
೨. ಕೆರಳಿದ; ಉದ್ರೇಕಗೊಂಡ. [ಸಂ.] 
35, ಉದ್ದು "ಉರ್ದು? ನೋ. 
ಉದ್ದು "ಉರ್ದು ನೋ. 
ಉದ್ದುಮೆ “ಉದ್ದಿಮೆ ' ನೋ. 
ಉದ್ದುಮೆಗೈ (ಕ್ರಿ). ಕೆಲಸಮಾಡು; ಪ್ರಯತ್ನಮಾಡು: ಎಲ್ಲ 
ಸಮಯದಿ ನೆನಹು ಬಹುದೆಂತಿಲ್ಲವೆನಲವರುದ್ದುಮೆಗೈದೆಲ್ಲ ಸಾಮ್ಮದೊಳು 
ಸಕಲಕು ಬಾಹದೊಂದವಳೆ (ಕದಂಪು. ೧೪). 

[ಉದ್ದುಮೆ (ಆ ಉದ್ದಿಮೆ) * ಗೆಯ್ಸ್‌ (ಆ ಕೆಯ್‌,)] 

' ಉದ್ದುರುಟ (ನಾ). ಬಹಳ ಒರಟ; ಅಸಭ್ಯ : ಎದ್ದು ಪರಿತಹ ದೇವ 
ವೃಂದವನದ್ದಿಸುವೆನೆನೆ ಶಂಭು ದಾನವನುದ್ದುರುಟನೆ೦ಂದಜಕಿದು ನಿಂದಾ 
ದೈತ್ಮಗಿದಿರಾಗಿ ಅದ್ದರೆಕ್ಷೆಯೊಳವನನಾಕ್ಷಣಕದ್ದಿದನು ಭಯರಸದಿ ಶಿವ ತಾ 
ನುದ್ದುರುಟನಪ್ಪೆಳಿಸಿ [ಪಾಠಾಂ. ನುದ್ದುರುಳುವಷ್ಟಜಲಿ] ಕೆಡಹಿದ. ಪಾದ 
ತಳದಿಂದ (ಸಂಭಪ. ೬-೩೨). [ಉದ್ದರುಟು + -ಆ್ಯ] 


10 


20 


25 


80 


40 


ಉದ್ದುರುಟು 


ಉದ್ದುರುಟು (ಗು). ೧. ಬಹಳ ಒರಟಾದ: ಉದ್ದುರುಟು ಮಾತಾಡಿ 


ಇದ್ದುದನು ಹೋಗಾಡಿ ಉದ್ದನ ಮರೆದೆ ತುದಿಗೇಆಕಿ ತಲೆಯೂಜಕಿ ಬಿದ್ದು 
ಸತ್ತಂತೆ (ಸರ್ವಜ್ಞ. ೧೨೩೩). ೨. ಬಲುಗಟ್ಟಿಯಾದ : ಆರಸು ರಾಮರ 


ಪಂಥಕಡ್ಡ ಲಾದೆನು ಎಂದು ಮಜುಗಿದ ಮಹಾತ್ಮನುದ್ದುರ.ಟು ಹನು 
ಮಂತ (ಫರಂದ. ೨-೬೫-೪). (ನಾ). ೩. ಒರಟುತನ ;ಅಸಭ್ಯತನ: 
ನೀನಾರು ಸಾರೆಂದು ಉದ್ದುರುಟನಿಂದ ಜರೆದನು ವಿಜಯನಂದು (ಕವಿಚ. 
111, ೯೪ ಇಂದ್ರ ಕೀಲಚೌಪದ). [ಉದ್ದ * ಉರುಟ್ಕು) 

ಉದ್ದುರುಟುತನ (ನಾ). ಧೂರ್ತತನ; ಉದ್ಧಟತನ; ಒರಟುತನ: 
ಉದ್ದುರುಟುತನ ನಿನ್ನ ಮೋಣಕಿಯಲಿದ್ದುದೈ (ಕುವ್ಯಾಆ. ೧೦-೪೬); 
ಒದ್ದುಕೊಂಡವು ಧರಣಿಯನು ಹೊತ್ತಿರ್ದ ದಂತಿಗಳಹಿಪ ಕೂರುಮ 
ರುದ್ದುರುಟುತನವೆಲ್ಲಿಯೇನಾಯ್ತಜಕಿಯೆ (ಕೊರರಾ. ೪-೧೨-೩೪); 
ದಾನವನುದ್ದುರುಟುತನಕಳ್ಳಿ ಹಾಯ್ಡರು ಸುರರು ದೆಸೆದೆಸೆಗೆ (ಪ್ರಹ್ಲಾಡ. 
೩-೪೦). [ಉದ್ದುರುಟು + -ತನ] 

ಉದ್ದುವಾರೆ (ನಾ). (ಶತ್ರುಗಳನ್ನು) ಮರ್ದಿಸಲು ಉಪಯೋಗಿಸುವ 
ಹಾರೆ; ಉಜ್ಜುವ ಹಾರೆ: ಚರಿತದಿಂದೊಂದುದ್ದುವಾರೆಯಂ ಪಿಡಿತಂದು 
(ವಾಗೀರ. ದೇ. ೨೬೯-೫); ಹಲ್ಲಣ ಹಕ್ಕರಿಕ್ಕೆ ಕಡಿವಾಣವು ಕಬ್ಬಿಯು 
ಜೋಡು ಮೊಚ್ಚೆಯಂ ಭಲ್ಲೆಹ ಸೀಸಕಂ ಕವಚಡಾಯುಧವೊಕ್ಕಣವುದ್ದು 
ವಾಕೆಯುಂ ಸೆಲ್ಲಹಮುಂ ಶರಾವಳಿಗಳುಂ ಧನುಮುದ್ಧರಲೌಡಿಗಳಾದಿ 
ಯಾದವಿಂಬಿಲ್ಲೆನೆ ಪೊತ್ತ ವ ೦% ನಡೆವ ಸಂಭ್ರಮಮುಬ್ಬರಮಾಯ್ತು 
ದಂಡಿನೊಳ್‌ (ಸೂಕ್ತಿ ಸು. ೧೮-೨೮). [ಉದ್ದು (೮ ಉರ್ದು,) + ಪಾರೆ) 

ಉದ್ದೆಗ (ನಾ). - ಉದ್ಯೋಗ (?): ವಿದ್ಯೆ, ಸತ್ಕುಲ ಬಹುವಿನೇಕವು 
ಬುದ್ಧಿ ಜಾಣುಮೆ ನುಡಿಯ ಸಡಗರ ಶುವ್ಧ ಚಿತ್ತ ಸುಶೀಲ ಭುಜಬಲಭದ್ರ 
ನೆಂದೆನಿಪ ಉದ್ದೆ ಗವು ಮೊದಲಾ ಗುಣಂಗಳಲಿದ್ದು ಫಲವೇನರಸ ಭಾಗ್ಯದ 
ಬುದ್ಧಿ ಹೊದ್ದದವ ನರನು ದರಿಪ್ರಾಂಗನವನೆಂದ (ಕುವ್ಯಾಸ. ಓರಿಇ. 

[< ಸಂ. ಉದ್ಯೋಗ] 

ಉದ್ದೆಸ (ನಾ). - ಉದ್ದೇಶ ೧: ಆಸದಳಮೆಸೆದುದು ಮೊಗೆವುದ್ದೆಸ 
ದೊಳೆ ತಳತಳಿಸಿ ಪೊನ್ನಕಳ್ಳಸಂಗಳ್‌ (ಆದಿಪು. ೭-೮೪) ; ಬೆಸಗೊ[ಳ್ತುದ 
ಜಾಂದಿದನು)ದ್ದೆಸಮಾವುದು ತರುಣಿ ನಿನಗೆ (ಕಾದಂಪೂ. ೭೬೧) ; ಹಸು 
ರ್ವಾಸೆ ಬಟ್ಟಿಯಿಂದುದ್ದೆಸಮಜಕಿಯಡೆ ನಡೆ ದು 'ಕುಚನಗಾಂತದೊಳ್‌ 
ಪೊಕ್ಕು (ವರ್ಧಪು. ೬-೮). [ಆ ಸಂ. ಉದ್ದೇಶ] 

ಉದ್ದೇಶ (ನಾ). ೧. ಗುರಿ; ಧ್ಯೇಯ. ೨. ಅಭಿಪ್ರಾಯ; ಆಲೋ 
ಚನೆ; ಹಂಚಿಕೆ. ೩. ಎತ್ತರವಾದ ಸ್ಥಳ: ಮಗನನೆತ್ತಿಕೊಂಡು ವಸು 
ದೇವಂ... ಮಧುರಾಪುರಮಂ ಪೊಜಮಟ್ಟು ಬಯಲ್ಲೊೋಆಕಿವರಿವ ಬಟ್ಟಿ 
ಯೊಳುದ್ಹೇಶಕ್ಕೆ ಬರ್ಪಲ್ಲಿ (ಜಗವಿ. ೩-೮ ವ). [ಸಂ.] 

ಉದ್ದೇಶಪೂರ್ವಕ (ಅ). ಆಲೋಚನಾಪೂರ್ವಕವಾಗಿ; ಬೇಕೆಂದೇ: 
ಉದ್ದೇಶಪೂರ್ವಕವಾಗಿ ಏಿಷಕುಡಿಸಿದಂತೆ . . . ಆಪಾದನೆ ಹೊರಿಸಿದೆ 
(ಪುನರು. ೨೦೪) ; ಉದ್ದೇಶಪೂರ್ವಕವಾಗಿ ಲೆಬ್ಬಮಾಡಿಸಿದ್ದಾರೆ(ಕಾಲೆಮ. 
೩೩). [ಉದ್ದೇಶ + ಪೂರ್ವಕ] 

ಉದ್ದೇಶಿಸು (ಕ್ರಿ). ದೃಷ್ಟಿಯಲ್ಲಿಡು; ಕುರಿ: ಮತ್ತಮಾ ದಮಿತಾರಿಯ 


೧-೧೦೫). 


೯೪೨೦ 


ತ ಉದ್ಭತಾರಿ 
| ಉಪ್ನೇಶ್ಯ (ನಾ). ೧. ಗುರಿ; ಧ್ಯೇಯ. ೨. ಗುರಿಯಿಟ್ಟಿದ್ದು ; 
| ಕುರಿತದ್ದು : ಒಂದು ವಾಕ್ಮದಲ್ಲಿ ಉದ್ದೇಶ್ಯ, ವಿಧೇಯನೆಂದು ವಿಭಾಗ 
| ವಿರುವುದು. ತಿಳಿದ ಆಂಶವು ಉದ್ದ ಶ್ಯ. ತಿಳಿಯಿಸಲ್ಪಡುವ ಅಂಶವು 
ವಿಧೇಯ (ಹಿಂದಸಾ. ೧೯೯). [ಸಂ.] 
5| ಉದ್ರವ (ನಾ). ಹೆಚ್ಚಾದ ಮೊರೆತ, ಘೋಷ: ಮೊಆಕದುದು 
ಸಮುದ್ರ ಮುದ್ರವದ ಪೆರ್ಚುಗೆಯಿಂದಂ (ಜೈಮಿಭಾ. ೨೬-೧೪). [ಸಂ.] 
ಉದ್ಧಟ, ಉದ್ದಟ (ನಾ). - ಉದ್ಭತ ೬: “ಆ ಹುಡುಗನು ಉದ್ಭಟನಾಗಿ 
ದ್ದಾನೆ” (ರಂಗರೋ. ೫೬). ಉದ್ಮಟಿ: “ಉದ್ದಟ-ಉದ್ಭತ- 
ಗರ್ನಿಷ್ಮ * (ತದ್ಭಕೋ. ೪). [ಆ ಸಂ. ಉದ್ಮತ] 
10 ಉದ್ಧಟತನ (ನಾ). ಔದ್ಭತ್ಯ: ಅವಳ ಉದ್ಧಟತನಕ್ಕೆ ಎಷ್ಟೋಸಾರಿ ನಮ್ಮ 
ತಾಯಿಯವರು ಆಕ್ಷೇಪಿಸಿದ್ದುಂಟು (ಅನಾಮಿ. ೧೬). 
[ಉದ್ಧಟ + -ತನ) 
ಉದ್ಭಟಿ (ನಾ). ಗರ್ವ; ಉದ್ಭತತನ (2) : ಏನುದ್ಧಟಿ! ನಿಷಾದಗ 
ಮಮಾ ಧನುರ್ವೇದವೇ? | ಹೆಬ್ಬಿರ. ೯-೩೩). [ಉದ್ಧಟ + ~ವ್ಯ] 
15| ಉದ್ಧತ (ಗು). ೧. ಮೇಲೆತ್ತಿದ; ಎತ್ತರಿಸಿದ. ೨. ಹೊಡೆದ; 
ಮಾಟದ: ಆಳ ಏಲಿಸೋ ನಿಲಿಸೆನುತ ಸಂಸ್ಥಾಳಿತೋದ್ಧತ ಚಪಳಚಾಪ 
ಕರಾಳಮಾರ್ಪೀನಾದ ಭೀಷಣನಾದನಾ ಭೀಮ (ಕುವ್ಯಾಕ. ೧೨-೧೩). 
೩, ಗರ್ವಿಷ್ಠನಾದ ; ಸೊಕ್ಕಿದ; ಕೊಬ್ಬಿದ : ಮುಂಗಾಣದತ್ಯುದ್ಧತ 
ತರಮುಖವಾಗಿರ್ಪುಜೋರಂತೆ ವಿದ್ವಜ್ಞನಮಂ ಕೈಕೊಳ್ಳದೆನ್ನೀ ಮನದೊ 
ಡತಣಹಂಕಾರವಿಂತಿಂತಿದಂ ದೇವನೆ ನೀಂ ತರ್ಗೊತ್ತಿ ... ರಕ್ಷಿಪ್ಪುದೆನ್ನಂ 
(ರಕ್ಲಾಶ. ೧೬). ೪. ಉದ್ರೇಕಗೊಂಡ ; ಕೆರಳಿದ: ಚಮೂರುಸಂಕುಳ 
ಮನುದ್ಭತಭೀಕರ ಸೂಕರಾಳಿಯಂ (ಪಂಚತಂ. ೫೭-೯). ೫. ಉತ್ಸಾಹ 
ವುಳ್ಳ ; ಉತ್ತೇಜನವುಳ್ಳ. ೬. ಒರಟ; ಅವಿನೀತ. ೭. ಬೇರುಸಹಿತ 
ಕತ್ತ; ಮೂಲೋತ್ಪಾಟನ ಮಾಡಿದ: ಕೆಲರನುದ್ಭತಾ [ಪಾಠಾಂ. 
ಉವ್ಹಾತ, ಉದ್ದತ, ಉತ್ತ! ಪ್ರತಿಮಹಿತರ್ಮಾಡಿ ಕೆಲರನುಚ್ಚಾಟಸಿ 
(ಪಂಪಭಾ. ೬-೩೦ ವ). (ನಾ). ೮. ರಾಜನ ಆಸ್ಥಾನದ ಜಟ್ಟಿ. [ಸಂ.] 
ಉದ್ಭ್ಧತಂ (ಅ). ತುಂಬ ವೈಭವವಾಗಿ. 
ಉದ್ಧತಮಾಜು - ತುಂಬ ವೈಭವದಿಂದ ಆಡು, ಕುಣಿ: 
ನೋಡುವನಿಂದ್ರ ನಿಂದ್ರನತಿಯುದ್ಧತಮಾಡುವನಾ ಜಿನೇಂದ್ರನಾ ಷೋಡಶ 
ತೀರ್ಥನಾಥನೊರೆಗಂ ದೊರೆ ಗಂ ದೊರೆಯಾರಘಾಂತಕರ್‌ (ಶಾಂತಿಪು. 
೧೨-೨೫). ಕ್ಷಿ ಉದ್ಭತ] 
ಉದ್ಭತವಾದಿ (ನಾ). ಗರ್ನಿಷ್ಠನಾದ ವಾದಿ: ದಿಟನುಡಿವನ್ಶವಾದಿ 
ಮುಖಮುದ್ರಿತನುದ್ಧ [ತ] ವಾದಿ 2 ವಾದಿಭಯಂಕರನೆನ್ನು ದಂಡುಳೆಂ 
ಸ್ಪುಟಿಪಟುಘೋಷ ದಿಕ್ತಟಿಮನೆಯ್ದಿತು ವಾಕುಪಟು ಗೋಪನನ್ಹಿಯ 
(ಎಕ. 11, ೬೯-೪೮; 1100). [ಉದ್ಭತ + ವಾದಿ] 
ಉದ್ಭತವೃತ್ತ (ನಾ). ಗರ್ವಿಷ್ಠವಾದ ನಡತೆಯುಳ್ಳವನು; ಸೊಕ್ಕಿ 
ದವನು: ಉದ್ಭತವೃತ್ತಂ ಗತಭೈರ್ಯನಾರ್ಯವಿಮುಖಂ ನಿದ್ರಾಳು 
ತಾನಾದ ಭೂಪತಿಗಾದೈಸಿರಿ ಗಾಳಿಗೊಡ್ಡಿದ ಸೊಡರ್‌ (ರಾಜಶೇ. 
[ಉದ್ಭತ + ವೃತ್ತ] 


20 


25 


35 
| 
| 


೬-೧೨೪). 


ನುದ್ದೇಶಿಸಿ ಬಲದೇವನಿಂತೆಂದಂ (ಶಾಂತಿಪು. ೨-೩೦ ವ); ಆ ಬಾವಿಗಂ|40; ಉದ್ಭತಶೀಲ (ನಾ). ಗರ್ವಿಷ್ಠವಾದ ಸ್ವಭಾವವುಳ್ಳವನು; ಅಹಂ 


ಡೇವರ್ಗ್ಗವರನುದ್ದೇಶಿಸಿ. .. ಬಿಟ್ಟಿ ಭೂಮಿ (ಎಕ. ೪1, ಶಿವಮೊ. 

೯೯-೨೪ ; 1127); ವನಜಾನನೆಯೇಂಜವ್ವನದೊಳ್‌ ವನ ದೊಳ್‌ 

ನಿರೋಧಮೊಳ್‌ ಪೇಳಿಂತಾವನನುದ್ದೇಶಿಸಿ ತಪಖಿದನೆನಗಟಾ ಪಿದೊಡೇನೊ 

ದೋಷವೇ (ಗಿರಿಕ. ೯-೧೦೭]; ಉದ್ದೇಶಿಸಿದ್ದನ್ನು ಚೆನ್ನಾಗಿ ಕಲಿಯು 

ತ್ತೇವೆ. ಉದ್ದೇಶಿಸದ್ದನ್ನು ಕಲಿಯಲಾರೆವು (ಶಿಕ್ಷದ. ೨೧೫). 
(ಉದ್ದೇಶ + -ಇಸ್ಯು) 


ಕಾರಿ: ಬಂದನಪ್ರತಿಮನಂಗಜವಿಮರ್ದನನೆಂಬ ಬಂದನುದ್ಧತಶೀಫ೨ 
ಕಾಲಹರನೆಂಬ (ನಂಬಿರ. ೭-೧೧೪). (ಉದ್ಭತ * ಶೀಲ] 
ಉದ್ಭತಾರಿ (ನಾ). ಮದಿಸಿದ ಶತ್ರು; ಸೊಕ್ಕಿದ ಹಗೆ: ಧರೆಯಂ 
ಉಯಲುಮರ್ಥಿಗಂ ಪರಿಜನಕ್ಕಂ ಬಂಧುವರ್ಗಕ್ಕೆ ಮಾದರದಿಂದೀಯಲು 
ಮುದ್ಧತಾರಿನೃಪರಂ ಸಂಗ್ರಾಮದೊಳ್‌ ಸೋವಲುಂ (ಮಲ್ಲಿಫು. ೪-೧೪೯). 


[ಉದ್ಧೃತ + ಅರಿ] 


| 
45 


ಉದ್ಧಶಿಕೆ 


ಉದ್ಭತಿಕೆ, ಉದ್ಭತಿಕೈೆ (ನಾ). ೧. ಅಹಂಕಾರ; ಸೊಕ್ಕು; ಕೊಬ್ಬು: 
ಇಕೆಗೆ- ಉನ್ನತಿಕೆ ಉದ್ಭತಿಕ್ಕೆ ಆಯತಿಕೆ, ಪನ್ನತಿಕೆ (ಶಮದ. ೨೧೧ 
ಪ್ರಯೋ). ೨. ಹಿರಿಮೆ; ದೊಡ್ಡಸಿ ಸಿಕೆ: ಮದನೆತ್ತಿ ನಡೆವ ರಾಯಗ[ಡ]ಣ 
ಮನುದ್ಮಪ್ರ EN ನಡೆ ಕೊರಗಿಸುವುದ್ಧ ತಿಕೆಗೆ ಪಡಿಯಾ 


₹೨೧ ಉದ್ದಿ 


ಉದ್ಭರಿಸು (ಕ್ರಿ). ೧. ಮೇಲಕ್ಕೆ ಎತ್ತು ; ಸಂರಕ್ಷಿಸು; ಕಾಪಾಡು: 
ಕಾರ್ಯನೆಮಗಿದುವೆ ಶಿವಪದಸರ್ಯಂತಂಬರಮಮೋಘಮುದ್ಧರಿಸುಗೆ 
ತಾತ್ಪರ್ಯದಿನರ್ಹತ್ಸಿದ್ಧಾಚಾರ್ಯೋಪಾಧ್ಯಾಯ ಸರ್ವಸಾಧುಗಳೆಮ್ಮಂ 


(ಆದಿಪು. ೧-೬); ಸಚ್ಚೆರಿತರ* ಸಾಧುಗಳೆಮ್ಮನುದ್ಧರಿಸುಗೀ ಸಂಸಾರ 


ವೋಂ ವೀರೆರಾಯಸೋಮೇಶ್ವ ರನೊಳ್‌' (ಸೌಇಇ. ೫೫, ೧೦೭೨೭; | 5, ಮಾರಾಶಿಯಿಂ (ಮಲ್ಲಿಪು. ೧-೫) ; ನರಕದೊಳಾಳಲೀಯದೆ ಚಂಡಿಕೆವಿಡಿ 


1138) ; ಅತುಳತರ ಶಾಸ್ತ್ರ ಜ್ಞ pA ಕೂಡಿಯುದ್ಧ ತಿಕೆಯಿಂ ಪೋಗಿ 
(ಪಾಸೋಪು. ೮-೪೫). ಉದ್ದ ತಿಕ್ಕ: ೧. ನೀನೆನ್ನಂ ಏಗೆಯದುದ್ಧ ತಿಕ್ಕ 
ಯೊಳಿರ್ದೈ (ಧರ್ಮಾಮೃ. ಟಾ ಇಕೆಗೆ ದ್ವಿತ್ವಮುಂಟು- ಉನ್ನಿ. » 
ಉದ್ದಕ್ಕೆ (ಶಮದ. ೨೧೧ ಪ್ರಯೋ! ; ಗುಣದೊಳರ್ಳ ಸಿರಿಯೊಳ್‌ ಕೀರ್ತಿ 
ಯೊಳೆಣೆಯಿಲ್ಲೆ ಬಿದ್ದ ತರ್ಕಳೇ(೦) ಮುನ್ನಿನವರ್‌' ಗುಣಹೀನರೂನರೀ 
ಗಳಿನಣುಮಾತ್ರ ಕ್ರಿತಿಪರುದ್ಭತಿಕ್ಕೆಯೆ ಚೋದ್ಯಂ (ಜೀವಸಂ. ೧೪೫-೨೩). 
(ಉದ್ಭತ + -ಕೆ] 

ಉದ್ಕತಿಕ್ಕೆ "ಉದ್ಭತಿಕೆ' ನೋ. 

ಉದ್ದೆ ಬ (೫). ಅಹೆಂಕಾರಪಡು ; ಗರ್ವಪಡು: ವಿತತಧರ್ಮಾ 
ಚಾರವುಳಿದುದ್ದ ತಿಬಡುವ ಮುಂಗಾಣನವನೀ ಕ್ಷಿತಿಯೊಳಗೆ ಹಗೆಯಾಗಿಹನು 
(ಜೀವಂಚ. ೪-೩). [ಉದ್ಭತಿ + ಪಡು 1 

ಉದ್ಭರ (ಗು). ೧. ಮೇಲಕ್ಕೆ ಎತ್ತುವ. ೨. ನಾಶಗೊಳಿಸುವ; 
ಕಿತ್ತುಬಿಸಾಡುವ. "ಉದ್ದರಾಗ್ನಿ? ಪರಾ. [ಸಂ.] 

ಉದ್ಧರಣ (ನಾ). ೧. ಮೇಲಕ್ಕೆ ಎತ್ತುವಿಕೆ; ಉದ್ದಾರಮಾಡು 
ವುದು. ೨. ನಾಶಗೊಳಿಸುವುದು ; ಕಿತ್ತುಬಿಸುಡುವುದು. ೩. ವಾಂತಿ 
ಮಾಡುವಿಕೆ. ೪. ಮುಕ್ತಿ; ಬಿಡುಗಡೆ. ೫. ಹೊಂದಿರುವುದು; 
ಪಡೆದಿರುವುದು: ದೊರೆವಡೆದ ಮಹಾಪ್ರಾಣಾಕ್ಷರಾಂತದಿಂ ಐಇ 
ಶಸಾಂತಹಾಂತಕ್ಸಾಂತೋದ್ಧರಣದಿನುದ್ಳನಿಸವು ಬಲ್ಲರ ಮತದಿಂ ಧಾತು 
. ತಿಳಿವುದವನೀ ಕ್ರಮದಿಂ ( ಶಮದ. ನ. ೨೬೫). ೬. ಇತರರ ಮಾತನ್ನು 
ಎತ್ತಿ ಹೇಳುವುದು; ಉದ್ಭರಿಸು ವುದು; ಉದ್ಭ ರಿಸಿದ ಘಾತ 
ಅವತರಣ: ಕೆಲವರ ಜೀವನಕ್ಕೆ ಸಂಬಂಧಿಸಿದ "ವರಗಳು, ಅವರ 
ಕೃತಿಯಿಂದಲೂ ಇತರರ ಉದ್ಯರಣಿಗಳಿಂದಲೂ ದೊರಕುತ್ತವೆ (ಶಿಕ್ಷದ. 
೫೯೪). ೭. [ನೀತ್ಸೆ] ರೋಗ, ಭಯ ಇತ್ಯಾದಿಗಳ ಪರಿಹಾರಾರ್ಥ 
ವಾಗಿ ಕಟ್ಟುವ ತಾಯಿತ, --ಯಂತ್ರ. [ಸಂ.] 

ಉದ್ಭರಣಚಿಹ್ನೆ (ನಾ). ಅವತರಣಚಿಹ್ನೆ: “ಉನ್ಕರಣವೆಂದು ತೋರಿ 
ಸಲು ಅದರ ಮೊದಲಲ್ಲೂ ಕೊನೆಯಲ್ಲೂ ಹಾಕುವ ಸಂಕೇತ ಚಿಹ್ನೆಗಳು: 
ಉದ್ಭರಣಚಿಹ್ನೆಗಳು (ಆ >, € ?) ೫ (Quotation Marks. ಇಂಕನಿ). 

(ಉದ್ಧರಣ + ಚಿಹ್ನೆ] 

ಉದ್ಧರಣೆ (ನಾ). ೧. ಉದಾಹರಣೆ; ಉದ್ದರಿಸಿದ ಮಾತು: ಶಿವ 
ನಿರ್ಮಾಲ್ಯವು ತ್ಮಾಜ್ಯವಲ್ಲವೆಂಬುದನ್ನು ಸ್ಪಷ್ಟಮಾಡುವುದಕ್ಕೋಸುಗ 
ಮೇಲಿನ ಉದ್ದರಣೆಗಳನ್ನಿ ಸ್ತಿದ್ದೇನೆ (ತುಳುನಾ. ೨೩೫). ೨. [ವೀಶೈ) 
“ಉದ್ಭರಣೆಗಳು-ವೀರಶೈ ವತತ್ತ ಗಳನ್ನು ತಿಳಿಸುವ ಸಾಧನಗಳು” 
(ಶರಸಾ. ೨೪-೮). ೩, ತೀರ್ಥ ಮುಂತಾದುವನ್ನು ಕೊಡುವುದ 
ಕ್ಕಾಗಿ ಉಪಯೋಗಿಸುವ ಲೋಹದ ಸಣ್ಣ ಸವುಟು: 4... ಮೂರು 


ದುದ್ಧರಿಸಲೆಂದಾಳ್ಲೊಂಡ ಗುರುವೆ (ಬಸರ. ೪-೩೨); ಕಲ್ಪ್ಬಾಂತದಲಿ 
ಕರಗಿದ ಧರೆಯನುದ್ಧರಿಸಿದೆನು (ಕುವ್ಯಾಜ್ರೋ. ೩-೭೧) ; ಉದ್ಭರಿಸುವೆನು 
ಜಗವನೆನ್ನುತಿಹ ಸಖನೆ ನಿನ್ನುದ್ಧಾರವೆಸ್ಟಾಯ್ತೊ? (ಮಂಕುಕ. ೬೫೮). 
೨. ಉದಾಹರಣೆಕೊಡು ; ಬೇರೆಯವರ ಮಾತುಗಳನ್ನು ಎತ್ತಿ 
ಹೇಳು : ಅಭಿನವವಾದಿವಿದ್ಯಾನಂದನು ಕಾವ್ಯಸಾರವೆಂಬ ಪದ್ಮಸಂಕಲನ 
ದಲ್ಲಿ ಶಬರವರ್ಣನೆಯ ಪ್ರಸಂಗದಲ್ಲಿ ಇದನ್ನು ಉದ್ಭರಿಸಿದ್ದಾನೆ 
( ಸಮಾಲೋ. ೧೬೦) ; ಲೋಪದೋಷಗಳನ್ನೂ ಅವುಗಳ ಅಪಕ್ಚಸ್ವರೂಪ 
ವನ್ನೂ ಉದ್ಧರಿಸಿದೆ (ಶಿಕ್ಷದ. ೩೬೧). ೩. ಉದ್ದಾರವಾಗು ; ಏಳಿಗೆ 
ಯಾಗು : ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಗಳುದ್ಧರಿ 
ಸುವುವೆ . ಪುರಂದ. ೪-೭೧ ಪಲ್ಲವಿ). 
[ಉದ್ಧ ರಣ + -ಇಸ್ಕು] 
ಉದ್ದೆ ರ್ಷ (ನಾ). ಹೆಚ್ಚಾದ ಸಂತೋಷ; ಅತಿಶಯಾನಂದ: 


ಅ 
೦ 


[po 
ಲೂ 


ಪ್ರ ನೋದಃ... ಉದ್ದರ್ಷಃ, ಉದ್ಭವಃ . * ೬3 ಸುಖಂ - ಈ ೧೩೩ 
ಸುಖದ ಪೆಸರ್‌? (ಹಲಾಯು. ೨೧-೧೨೩). [ಸಂ.1 
201 ಉದ್ಧಾಂತ (ಗು). ಹೊರಹಾಕಿದ; ಕಾರಿದ; ವಾಂತಿಮಾಡಿದ. 
೨. ಮದವಿಳಿದ ಆನೆ. “ಉದ್ವಾಂತ' ಪರಾ. [ಸಂ.] 
ಉದ್ಧಾನ (ನಾ). ಒಲೆ. [ಸಂ.) 


ಉದ್ಧಾ ರ (ನಾ). ೧. ಮೇಲಕ್ಕೆ ಎತ್ತುವುದು; ಸಂರಕ್ಷಣೆ; ಕಾಪಾ 
ಡುವುದು: ಈ ಅಸಹಾಯಕ ಪರಿಸ್ಥಿತಿಯಲ್ಲಿ ನನ್ನನ್ನು ಕೈಹಿಡಿದು 
ಉನ್ಫಾರಮಾಡಿ (ರೂಢಿ). ೨. ಬಿಡುಗಡೆ; ಮೋಕ್ಷ. ೩. ಸಾಲ; 
ಖುಣ; ಬಡ್ಡಿಯಿಲ್ಲದ ಸಾಲ. ೪. ಕಿತ್ತುಹಾಕುವುದು; ತೆಗೆದು 
ಹಾಕುವುದು; ಮೂಲೋತ್ಪಾಟನ. ೫. (ನಾಯಕನಿಗೆ) ಸುಲಿಗೆ 
ಯಲ್ಲಿ ಸಲ್ಲಬೇಕಾದ ಆರನೆಯ ಒಂದು ಭಾಗ, --ಆರೊಂದಿ. 
೬. ಉತ್ಪಾರ (ರೈಸ್‌ಗೆ. ೫೬೪). “ 
80 ಉದ್ದಾ ರಮಾಡು - ೧. ಸಂರಕ್ಷಿಸು; ಕಾಪಾಡು: ನನ್ನನ್ನು 
ಉನ್ಥಾರಮಾಡಬೇಕು (ರೂಢಿ). ೨. ಇನ್ನೊಬ್ಬರ ಉಕ್ತಿಯಿಂದ 
| ಅಥವಾ ಗ್ರಂಥದಿಂದ ಎತ್ತಿ ಹೇಳು. ಉದ್ದಾರವಾಗು - ಅಭಿವೃದ್ಧಿ 
| 


ಶಂ 


ಶಿ 


ಯಾಗು ; ಏಳಿಗೆ ಹೊಂದು: ಕಷ್ಟಪಟ್ಟು ದುಡಿದರೆ ಉದ್ಭಾರವಾಗು 
ತ್ತಾರೆ (ರೂಢಿ). [ಸಂ.] 

35 ಉದ್ಧಾರಕ (ನಾ). ಉದ್ದಾರಮಾಡುವವನು; ಕಾಪಾಡುವವನು; 
ರಕ್ಷಿಸುವವನು : ಬುದ್ಧ, ಶಂಕರ, ವಿದ್ಯಾರಣ್ಯ, ವಿವೇಕಾನಂದ ಇತ್ಮಾದಿ 
ಮಹಾಪುರುಷರು ಭಾರತೀಯಸಂಸ್ಕೃತಿಯ ಉವ್ಭ್ವಾರಕರು (ಯಕ್ಸಾರ. 
೧೦೫ ಪೀಠಿಕೆ). (ಸಂ. 


ಉದ್ಧಾರಿಸು (ಶ್ರಿ). ಉದ್ಭರಿಸು೧: ಧಾರುಣಿಯಲಲಾವಂತೆ ಕರುಣಾ 


ದಿನಗಳಾಯ್ತು ಒಂದು ಉದ್ಭರಣೆ ನೀರನ್ನೂ ಕುಡಿಯುವುದಿಲ್ಲ. ಯಾರೊಡ | 40 ಕಾರನಾಗಿ ಷಡುಸ್ಥಲವನುದ್ಧಾರಿಸಿದ ಗುರು ಚೆನ್ನಸಂಗನಬಸವ ಶರಣಾರ್ಥಿ 
ನೆಯೂ ಮಾತನಾಡುವುದಿಲ್ಲ? ಎಂದು ಗಾಬರಿಯಿಂದ ತಿಳಿಸಿದರು 


(ಚಿತ್ರಕೂ. ೬೬). [ಸಂ. ಉದ್ಧರಣ) | 
ಉದ್ಭರಾಗ್ನಿ (ನಾ). ಪ್ರಜ್ವಲಿಸುವ ನಾಶಕರವಾದ ಉರಿ: ಒಳಗಿರ್ದ 
ಬದ್ಧಜಲಮೆಂ ಚೆಲ್ಲಿ ಚೆಲ್ಲಿ ತದುದ್ಧ ರಾಗ್ನಿಯನಂತು ಕೆಡಿಸಿ ಸಮುದ್ಧರಿಸಿ 
ಕಿಡಿಯಿಲ್ಲ ಹೊಗೆಯದು ಬೂದಿಯದು ತಾನು (ಬಸಪ. ೩-೫). 
[ಉದ್ಧರ + ಆಗ್ನಿ] 


(ಪ್ರಭುಲೀ. ೧-೩). [ಉನ್ನಾರ* -ಇಸ್ಕು] 
ಉದ್ದಿ (ನಾ). (2): ತ್ರಿಸಂಧಿಯ ಹೆಬ್ಬಲ್ಲದ ಮೂಡಣ ಉದ್ದಿಯ ಕಲ್ಲು 
ಆ ಮೂಡ ಕೊಳತೂರ ಬಡಗ ಹನೆಕಾಲದ PN ಗಾಣದ ಕಲ್ಲು 
ಆ ಮುಂದೆ ಹುಟ್ಟೊಬ್ಬೆಯ ಗಾಣದ ಕಲ್ಲು... ಆ ಮೂಡಹನೆ ಕೊಲದ 
45 ಮರವೂರ ತಂತ ತ್ರಿಸಂಧಿಯ ಹುತ್ತ! ದ ಮೇಲಣ ಉದ್ದಿ ಯ ಬಿಳಿಯ 
ಕಲ್ಲು (ಎಕ. 114, ತಿರುಮ. ೬೪-೯೮; 1497). (7) 


ಉದ್ಕುರ 


ಉದ್ದುರೆ (ಗು). ೧. ಸ್ವತಂತ್ರವಾದ; ಸ್ವೇಚ್ಛೆಯಾದ. ೨. ಸಮರ್ಥ 
ವಾದ; ಶಕ್ತವಾದ; ದಕ್ಷವಾದ. &. ಶ್ರೇಷ್ಠವಾದ; ಮೇಲಾದ; 
ಉತ್ತಮವಾದ: ಉದ್ದು ರಗಂಭೀರಪಯೋದನಾದನತಿಪುಷ್ಟಾಂಗಂ 
(ಪಂಚತಂ. ೨೪-೧೭). ೪. ಉತ್ಸಾಹಗೊಂಡ; ಹರ್ಷದಿಂದ ಕೂಡಿದ; 
ಹುರುಪಿನ: ಸುರಭಿಸಮಯದೊಳೆ ಕೋಕಿಳವಿರುತಿ ನಿಬಂಧನಮನಬ್ಬ | 5 
ಕಾಲದೊಳೆ ಮದೋದ್ಭುರಕೇಕಿ ಮಧುರಕೇಕಾವಿರುತಿಯನಭಿಯುಕ್ತರ 
ಜಕಿದು ಪೇಟ್ವುದು ಕೃತಿಯೊಳ್ಳ (ಕಾವ್ಯಾವ. ೮೯೧). ೫, ಕಳಚಿಬಿದ್ದ : 


೯೨.೨ 


ಉದ್ಬೋಧಕ 


ಉದ್ಧೂಳನಂಗೆಯ್ಸು (ಕ್ರಿ). ರೇಪಿಸು; ಬಳಿಯುವಂತೆ ಮಾಡು: 
ಅಮಳವಿಭೂತಿಯಂ ಸರ್ವಾಂಗದೊಳು ಉದ್ದೂಳನಂಗೆಯ್ಸೆ [ಪಾಠಾಂ. 
ಯ್ಸಿ, ಯ್ಹು] (ಬಸಪ. ೪೧-೨೦). (ಉದ್ಧೂಳನಂಗೆಯ್‌ + -ಸು] 
ಉದ್ಧೂಳನಂಮಾಡು (ಕ್ರಿ). = ಉದ್ದೂಳೆನಂಗೆಯ್‌ : ಹರನಾಲ 
ಯಕ್ಕೆಯ್ತಂದು ಕರಗುತೆ ವಿಭೂತಿಯನುದ್ಧೂಳನಂಮಾಡಿ ಹರುಷದಿಂ 
'ಪಾಡುತುಂ ರುದ್ರಾಕ್ಷೆಯಂ ಸೂಡಿ (ತಿರುರ. ೪-೧೦). 
[ಉದ್ಧೂಳನ (ಎ ಉದ್ಧೂಲನ) + ಮಾಡು] 


ಕರಮೆರಡುಂ ಪಟಿವುದುಮಾ ಕರದಿಂದಂ ತನ್ನ ಕುನ್ನಗೆಯ್ಕೊಳೆ ಕೊಂಡು, | ಉದ್ಧೂಳಿತ "ಉದ್ಧೂಲಿತ' ನೋ. 


ದ್ಭು ರರಥಚ ಕ್ರದಿನಿ ಟ್ಟ ೦ ತಿರಿಪಿ ನರಪ್ರಿಯತನೂಜನಕ್ಷೋಹಿಣಿಯಂ 
(ಪಂಪಭಾ. ೧೧-೧೦೩). [ಸೆಂ.] 10 
ಉದ್ದುಷಣ (ನಾ). ರೋಮಾಂಚ ; ಪುಳಕ. [ಆ ಸಂ. ಉದ್ಭರ್ಷಣ] 
ಉದ್ಧೂತ (ಗು). ಮೇಲಕ್ಕೆ ಎಸೆಯಲ್ಪಟ್ಟ; ದೂರ ಎಸೆದ; 
ಪರಿಹರಿಸಲ್ಪಟ್ಟಿ: ಅತನುಸಮಾಕಾರರುದ್ಧೂತಲೇಪರ್‌ ಪ್ರಣುತರ್‌ 
. ೬ ಸಿದ್ಧರ್‌ (ಆದಿಪು. ೧-೨). [ಸಂ.] 
ಉದ್ಯ್ಧೂತದೋಷ (ಗು). ಜೋಷದಿಂದ ಮುಕ್ತವಾದ: ಸದಮಳ |15 
ಚರಿತರನುದ್ಧೂತದೋಷರಂ ವಿಗತರೋಷರಂ ಸಕಳಕಳಾವಿದರಂ ನೆಟ್ಟಿ ನೆ 
ಮಲಧಾರಿದೇವರಂ ದೇವರೆಂದು ಬಣ್ಣಿಪುದು ಜಗಂ (ಸುಕುಮಾ. ೧-೨೦). 
[ಉದ್ಧ್ಧೂತ * ದೋಷ] 
ಉದ್ಧೂಪ (ನಾ). ಮೇಲಕ್ಕೆ ಎದ್ದ ಧೂಪ: ಸತತ ದಹ್ಮಮಾನ ಕಾಲಾ 
ಗರೊದ್ಧೂಪೋದ್ಹಾಮು ಧೂಮಾಮೋದ ಮತ್ತ ಮಧುಕರೆನಿಕರ ರುುಂಕಾರೆ |20 
ಪರೀತದಿಗಂತರಾಳದೊಳ್‌ (ಶಾಂತಿಪು. ೧೦-೭೭ ವ). [ಸೆಂ.] 
ಉದ್ದೂಲನ, ಉದ್ಧೂಳನ (ನಾ). ೧. ಪುಡಿ ಮಾಡುವುದು. ೨. ಪುಡಿ 
ಯನ್ನು ಉದುರಿಸುವುದು, ಬಳಿಯುವುದು, --ಬಳಿದುಕೊಳ್ಳು 
ವುದು: ವರಭಸಿತೋದ್ಧೂಲ [ಪಾಠಾಂ. ಳ] ನಮಂ ಗಿರಿಜೆಗೆ ಸುರಸತಿಯ 
ರೊಲ್ಲು ಮಾಳ್ಬೆಡೆಯೊಳ್‌' (ಗಿರಿಕ. ೯-೪). ಉದ್ಯೂಳನ: ಅತ್ಯಧಿಕ | 25 
ಫಲವೀವುದೀ ಭಸಿತದುದ್ಧೂಳನ (ಆರಾಚ. ೨-೯) ; ಬ್ರಾಹ್ಮಣರ್ಗೆ ಚತು 
ರಾಶ್ರಮಿಗಳಿಗೆ ಸರ್ವಾಂಗೋದ್ಧೂಳನ ಸಲ್ಲುವುದು ವೈಶ್ಯರಿಗೆ ಲಲಾಟಿ 
ಮಾತ್ರೋದ್ಧೂಳನ ಸಲ್ಲುವುದು ( ವಿವೇಕ. ೭೫). [ಸಂ.] 
ಉದೂಲಿತ, ಉದ್ಧೂಳಿತ (ಗು). ಲೇಪಿಸಲ್ಪಟ್ಟಿ; ಬಳಿದ ; ಸವರಿದ: 
ಉರುಜಟಾಮಕುಟೋತ್ತ ಮಾಂಗರು ಸ್ಫುರಿತಭಸಿತೋದ್ಧೂಲಿ [ಪಾಠಾಂ. 30 
ಳಿ]ತಾಂಗರು...ಶಿವಲಿಂಗಧಾರಕರು (ಬಸಪು. ೫೮-೫೧). ಉದ್ಧೂಳಿತ: 
ಮದನನಂ ಸುಟ್ಟು ರಿಪಿ ತದಂಗಭಸ್ಮೋದ್ಧೂಳಿತಗಾತ್ರನಾಗಿ (ಗಿರಿಕ. 
೮-೫೩); ಬೆಳ್ಮುಗಿಲಾಗಸದಂತಿರೆ ಭಸಿತೋದ್ಧೂಳಿತಲಲಾಟಂ ಕಣ್ಣೊಳಿಸೆ 
(ರಾಮಾಶ್ವ. ೪೦-೧೮). [ಸಂ.7 
ಉದ್ಧೂಲಿಸು, ಉದ್ದೂಳಿಸು (ಕ್ರಿ). ಪುಡಿಯನ್ನು ಉದುರಿಸು ; |55 
ಸವರು; ಬಳಿ; ಲೇಪಿಸು: ಹರನುದ್ಧೂಲಿ (ಪಾಕಾಂ. 9] ಸಿದತ್ಕನೂನ | 
ಭಸಿತಪ್ರದ್ಯೋತಮೋ (ಗಿರಿಕ. ೪-೧೦೮). ಉದ್ಯೂಳಿಸು : ಪಸು ಜ್ವರ 
ಯಿಸಿದೊಡೆ ಹೊಲೆಯರೆ ಮ ಸಣ ದ ಬೂದಿಯನೆ ಪೂಸುಗಲ್ಲದೊಡು 
ದ್ಧೂಳಿಸು ತಡೆಯದೆ ಕೊಳೆವಾವಿನ ಭಸಿತಮನನಿತಣಸೊಳಿ ತಜ್ಜ್ವರಂ 


ಪ್ರಶಮಿಸುಗುಂ (ಲೊ ಕೋಪ. ೯-೨೦೬) ; ಭಸಿತವಂ ಮೈದುಂಬಲು | 40 


ದ್ಧೂಳಿಸುತ ಭಸಿತವನೇಕೆ ವುದ್ಧೂಳಿಸೆ ತಳೋದರಿ ನೀನೆನಲು (ಬಸಪ. 
೧೨-೧೭). [ಉದ್ಧೂಲನ + -ಇಸ್ಕು) 
ಉದ್ಧೂಳನ "ಉದ್ಧೂಲನ ' ನೋ. 
ಉದ್ಯೂಳನಂಗೆಯ್‌ (ಕ್ರಿ). ಪುಡಿಯನ್ನು ಉದುರಿಸು; ಬಳಿ; 
ಲೇಸಿಸು. "ಉದ್ಧೂಳನಂಗೆಯ್ಸು? ಪರಾ. 45 
[ಉದ್ಧೂಳನ (- ಉದ್ಧೂಲನ) + ಗೆಯ್‌ (೬ ಕೆರ್ಯ,)] 


ಉದ್ದೂಳಿಸು "ಉದೂಲಿಸು' ನೋ. 

ಉದ್ಭೃತ (ಗು).೧. ಮೇಲಕ್ಕೆ ಎತ್ತಿದ; ಹೊರಕ್ಕೆ ಎಳೆದ, ತೆಗೆದ; 
ಕಿತ್ತೆತ್ತಿದ: ಬೊಬ್ಬೆಗೊಟ್ಟಾನೆಯ ಕೊಂಬದಾಗೆ ಸಿಡಿವಂಜರಮುದ್ಧೃತ 
ಹಸ್ತದಂಡಮಾ ಬಾನೊಳೆ ತಳ್ತು ತೋಜಕೆ (ರಾಜಶೇ. ೬-೭೫). ೨. ಉದಾ 
ಹರಿಸಿದ; ಉದ್ಧರಿಸಿದ. 

ಉದ್ಭೃೃತಗೊಳಿಸು - ಉದ್ದರಿಸು ೨: ಮಲ್ಲಿಕಾರ್ಜುನ ಅಭಿನವವಾದಿ 

ವಿದ್ಯಾನಂದರಂಥ ಸಂಕಲನಕಾರರು ಅವನ ಪದ್ಮಗಳನ್ನು ಉದ್ಭ್ಯೃತ 
ಗೊಳಿಸಿದ್ದಾರೆ (ಕಸಾಚ. ೪೯). [ಸಂ.) 

ಉದ್ಭೃತಿ (ನಾ). ಉದ್ಭರಿಸಿದ್ದು; ಉದಾಹರಣೆ : ಮಲ್ಲಿಕಾರ್ಜುನ 
ಕೇಶಿರಾಜರು .. . ಹರಿಹರನಿಂದ ಉದ್ಯೃತಿಗಳನ್ನು ತೆಗೆದುಕೊಂಡಿದ್ದಾರೆ 
(ಕಸಾಡ. ೧೪೪). [ಸಂ.] 

ಉದ್ಯ್ಯ (ನಾ). ಪೂರ್ವದಿಂದ ಪಶ್ಚಿಮಕ್ಕೆ ಹರಿವ ನದಿ; ಗಂಡುನದಿ: 
“ಭಿದ್ಯಃ, ಉದ್ಯಃ ದ್ಧ 1], ನದಃ, ಈ ೩ ಗಂಡುಜೊಆಕಿ? (ಹಲಾಯು. 
೧೧೦-೪೩). [ಸಂ.) 

ಉದ್ಬದ್ಧ (ಗು). ಎತ್ತಿ ಕಟ್ಟಲ್ಪಟ್ಟ: ನಾಲ್ಸಾಸಿರದಿಂ ಮಿಗಿಲೆನೆ ಮುನ್ನೂ 
ಆೌರ್ಪತ್ತುಗೆಯ್ದ ಮುಖ್ಯಧ್ವಜಂಗಳುದ್ದದ್ಧಂಗಳ್‌ (ಮಲ್ಲಿಪು. ೧೪-೧೫೯). 

[ಸಂ.] 

ಉದ್ಭದಕುಕ್ತಿ (ಗು). ಒಳಕ್ಕೆ ಸೇದಿದ ಜಠರ ಪ್ರದೇಶವುಳ್ಳ; ದೃಢ 
ವಾದ ಉದರವುಳ್ಳ: ಮೃದುಕೇಸರಂ ನಿಬಿಡಜಂಘಾಕಾಂಡನುದ್ಬದ್ಧ ಕುಕ್ಷಿ 
ತನುಸ್ನಿಗೃತನೂರುಹಂ . . . ತುರಗಂ ಮನಂಗೊಳಿಸಿದತ್ತು (ಮಲ್ಲಿಪು- 
೮-೧೪೯), [ಉದ್ಬದ್ಧ + ಕುಕ್ಷಿ] 

ಉದ್ಭದ್ಧಜೂಟಿ (ಗು). ಎತ್ತಿ ಕಟ್ಟಿದ ಜಡೆಯುಳ್ಳ : ಉತ್ಕಟಹಾಟಕ 
ಪದಕಮಣಿ ತ್ರಿಬಂಡಕರ್ಣಾಭರಣಮುದ್ಬ ದ್ಧಜೂಟಂ * * ೬ ನಾಟಿಕಾಛಿ 
ನಯ ನಟವೃಂದಮಿದು ಮಹಾನಾಟಕಬಲಂ (ಆದಿಪು. ೧೩-೪೫ ವ). 

[ಉದ್ಬದ್ಧ * ಜೂಟ] 

ಉದ್ದಿಜ "ಉದ್ಭಿಜ' ನೋ. 

ಉದ್ಬುದ್ಧ (ಗು). ೧. ಎಚ್ಚರಗೊಂಡ; ಚೇತರಿಸಿದ; ಎದ್ದ: ಸುರ 
ಸ್ವಪ್ನವಿದ್ದ ಪ್ರತಿಬಿಂಬಬಿದ್ದ ಉದ್ಭುದ್ಧ ಶುದ್ಧನೀರೆ (ಗಂಗಾತ. ೮). 
೨. ಅರಳಿದ; ವಿಕಾಸಗೊಂಡ: “ಉನ್ಮೀಳಿತಂ, ಉನ್ಮಿಷಿತಂ... 
ಉದ್ಬುದ್ಧಂ, ವ್ಮಾಕೋಚಂ, ವಿಕಾಸಃ__ ಈ ೯ ಅಲರ್ವುದರ್ಕೆ ಪೆಸರ್‌? 
(ಹಲಾಯು. ೩೧-೩೩); ಉದ್ದೀಪನವಿಭಾವದಿಂದ ವಿಪ್ರಲಂಭ ಶೃಂಗಾರವು 
ಉದ್ಭುದ್ಭ ವಾಗುತ್ತದೆ (ಧ್ವನ್ಯಾಲೋ. ೫೫). (ಸಂ. 

ಉದ್ಭೋಧ (ನಾ). ೧. ಎಚ್ಚರ. ೨. ಜ್ಞಾನ; ಉತ್ತಮವಾದ 
ಅರಿವು. "ಉದ್ಬೋಥಧಗೊಳಿಸು' ಪರಾ. [ಸಂ.) 

ಉದ್ಭೋಧಕ (ಗು). ಎಚ್ಚರವನ್ನು ಉಂಟುಮಾಡುವ ; ತಿಳಿವಳಿಕೆ 
ಯನ್ನು ಕೊಡುವ; ವಿಕಾಸಗೊಳಿಸುವ : ಒಳಸನ್ನಿವೇಶಗಳು ಚಾಲಕ 
ಶಕ್ತಿಯಾಗಿ ಕೆಲಸಮಾಡಿದರೆ ಹೊರಸನ್ನಿವೇಶಗಳು ಉದ್ಬೋಧಕ ಅಥವಾ 
ಪ್ರಚೋದಕಗಳಾಗಿ ಕೆಲಸಮಾಡುತ್ತವೆ (ಶಿಕ್ಷದ. ೪೫೦). [ಸಂ.] 


ಉದ್ಬೋಧಕೋಶ ೯೨೩ 

ಉದ್ಭೋಧಕೋಶ (ನಾ). ಜ್ಞಾನಕೋಶ, ಭಂಡಾರ: ದೇಶಂ | 
ಧರ್ಮೋಪದೇಶಂ ಶ್ರುತಬಲಮೆ ಬಲಂ ಕೋಶಮುದ್ಬೋಧಕೋಶಂ 

[ಉದ್ಭೋಧ * ಕೋಶ] | 

ಉದ್ಬೋಧಗೊಳಿಸು (ಕ್ರಿ). ಎಬ್ಬಿಸು; ಎಚ್ಚರಿಸು; ಅರಳಿಸು; 

ಕಾಸಗೊಳಿಸು : ತಾನವಳ ಅಂತರಾತ್ಮವನ್ನು ಉದ್ಭೋಧಗೊಳಿಸ 

ಬೇಕೆಂದೂ, ಅದು ಕಸ್ಪತರವಾದ ಕಾರ್ಯವೆಂದೂ ಅವನಿಗೆ ಗೊತ್ತಿತ್ತು 
(ಪುನರು. ೧೯೬). [ಉದ್ಭೋಧ + ಕೊಳ್‌] + -ಇಸ್ಕು] 

ಉದ್ಭಟ (ಗು). ೧. ಉತ್ತಮವಾದ, ಅತಿಶಯವಾದ; ಹೆಚ್ಚಾದ : | 
“ಉಲ್ಬಣಂ, ಉದ್ಭಟಿಂ (ಉತ್ಕಟಿಂ), ಉದ್ಭತಂ ಈ ೪ ಮಿಕ್ಕುದು ” 
(ಹೆಲಾಯು. ೧೨೩-೫೯) ; “ಉತ್ಕೃ ಟಮದುದ್ಳ ಟಮದುದ್ದ ತೆಮದುಲ ಪಣ 
ಮದುತ್ಕೃಷ್ಟಮೆನಲು ಪೆರ್ಚದುದಕ್ಕು 3 ತ ಜಟ (ನಾ)... 
೨. (ಪಿ ಮುಂತಾದುವುಗಳನ್ನು ಕೇರುವ) ಮೊರ; ಶೂರ್ಪ. ! 
೩, ಒಬ್ಬ ಶಿವಭಕ್ತನ ಹೆಸರು: ನೊಂಡೊಯ್ಮಂ ಕೊಂಡೊಯ್ವಂ 
ಪುರನಂ be ಕೇಳುದ್ಭೃಟಿನಿರವಂ (ಉದ್ಭರ- ೧೧-೨). ೪. ಒಬ್ಬ. 
ಕವಿಯ ಹೆಸರು: ಕೇಶಿರಾಜನ ಬಗೆಯುದ್ಭಟಿಯ್ಯನ ಗಭೀರತೆ (ಗಿರಿಕ. |15 
೧-೮). [ಸಂ.] 

ಉದ್ಭಟಭಟ (ನಾ). ಅತ್ಯುತ್ತಮನಾದ ಭಟ: ಚಿತ್ರನೇತ್ರಾಂಬರ! 
ನಾನಾಹೇತಿಹಸ್ತೋದೃಟಭಟಪೃತನಾಭೀಳಮಂ ಚಿತ್ತದೊಳ್‌ ವೀರರಸಂ 
ಕೈಗಣ್ಮೆ (ಆದಿಪು. ೧೧-೨೪). [ಉದ್ಭಟ + ಭಟ] 

ಉದ್ಭ ಟಿವೃತ್ತ (ನಾ). ಉತ್ತಮವಾದ ಚಂತ್ರೆ ಯುಳ್ಳವನು; ಶ್ರೇಷ್ಠ 
ನನ್‌ ನಡನಳಿಕೆಯುಳ್ಳ ವನು: ಪತ್ತುಂ ಧರ್ಮಗಳ ಮೂನತ್ತಾಣುಂ 
RS ದೃಢಚಿತ್ತನುದ್ಭಟನೃತ್ತಂ TE 
ರೊಡರ್ಚಿದಂ ಘಾತಿಗಳಂ (ಪುಸ್ಪಪು. ಲ. | 


(ಚಂದ್ರಪು. ೧-೨೯). 


10 


20 


[ಉದ್ಭಟ + ವೃತ್ತ] | 
ಉದ್ಭಟಿ (ನಾ). ಬೊಬ್ಬುಲಿಗಿಡ: *ಉದ್ಭಟಿಯೆನಲು ಬೊಬ್ಬುಲಿ ? [25 
(ಮಂಗರಾ. ೩೫-೧೫). [ಸಂ. ಉದ್ಭಟಾ) | 


ಉದ್ಭವ (ನಾ). ೧. ತಲೆದೋರುವುದು ; ಹುಟ್ಟುವುದು ; ಉತ್ಪತ್ತಿ: 
ಅಮಳಶ್ರೀ ಜಿನವರ್ತನಂ ಕಿಡದು... ಅನ್ನಮತಕ್ಕುದ್ಭವಮಿಲ್ಲ (ಪುಷ್ಕಫು. 
೨-೩). ೨. ಏಳಿಗೆ; ಅಭಿವೃದ್ಧಿ. "ಉದ್ಭವಕರ' ಪರಾ. ೩. (ತಾನಾ 
ಗಿಯೇ) ಹುಟ್ಟಿದುದು. "ಉದ್ಭವಮೂರ್ತಿ? ಪರಾ. [ಸಂ.] 

ಉದ್ಭವಂಗೈ (ಕ್ರಿ). ಹುಟ್ಟು, ; ಕಾಣಿಸಿಕೊಳ್ಳು : ತರುಣಿ ನಾಗಾಂಬೆಯ 
ಸುಗರ್ಭದಿ ನಿರುಪಮಜ್ಞಾನಸ್ತರೂಪಂ ಪರಮಕಾರಣ ಚ ನ್ನ್ನ ಬಸವಂ 
ಫುದ್ಭವಂಗೈದ (ಬಸಪು. ೭ ಸೂಚನೆ). 

[ಉದ್ಭವ * ಗೈ (ಆ ಕೆಯ್‌,)] 

ಉದ್ಭವಕರ (ಗು). ಅಭಿವೃದ್ಧಿಗೆ ಕಾರಣವಾದ ; ಏಳಿಗೆಯನ್ನುಂಟು 
ಮಾಡುವ: ಸಂದುದು ನಾಕಿಗನನುಮತದಿಂ ಪೂರ್ಣೇಂದು ನಿಭಾಸ್ಕೇ 
ಧರೆಗಿದು ಪರಿದತ್ತೆಲ್ಲಿಯುಮುದ್ಧವಕರ [ಪಾಠಾಂ. ಉತ್ಸವಕರ] ಮೆನೆ 
ತನ್ವೀ (ಛಂದೋಂಬು. ೨-೧೪೧). [ಸಂ.] 

ಉದ್ಭ ವಮೂರ್ತಿ (ನಾ). ತಾನೇ ತಾನಾಗಿ ಹುಟ್ಟಿದ ಮೂರ್ತಿ; 
ಒಡಮೂಡಿದ ಮೂರ್ತಿ : ಲೇಪಾಕ್ಷಿಯ ವೀರಭದ್ರ 'ಉದ್ಭ ವಮೂರ್ತಿ 
(ರೂಢಿ). [ಉದ್ಭವ + Sah 

ಉದ್ಭವಿಸು, ಉದುಭವಿಸು (ತ್ರ). ತಲೆದೋರು; ಹುಟ್ಟು; 
ತರಿಸು:- ಆಗಳೆ ಗಾಡಿ ನಾಡೆ ಕಣ್ಗೂಡಿರಲೊರ್ವನುದ್ಭವಿಸೆ ಕಂಡು 
(ಕಾದಂಪೂ. ೭೬೪) ; ಉದ್ಭವಿಸಿದ ರುಜೆಗೆ ಚಿಕಿತ್ಸೆಯನವಧಾರಿಸಿ ಮಾಟ್ಬಿ 
ವೈದ್ಯನವಂ ನನವೈದ್ಯಂ(ಕಲ್ಯಾಕಾ.೨-೪೧); ಲಿಂಗದೊಳಗಿದ್ದ ಪುರಾತನರು 
ಉದ್ಭವಿಸಿದರು ಮರಳಿ... ಲಿಂಗದೊಳಗೆ ಬೆರಸಿದರು (ಮಹಾಸಾ. ೫೧) ; 


85 


40 


45 


ಉದ್ಭಾಸೆ 


ಉರಡೊಳ್‌ ಭಗಣಕುಲನವೆಸೆವ ಪಣೆಯೊಳೊಪ್ಪುವ ಮಹಾರುದ್ರರುದ್ಭವಿ 
ಸಿದರ್‌ ಸಂತಸದೊಳು (ಚೆಬಪು. ಉಪಾಧ್ಯಾಯಿನಿಯ 
ಮನಸ್ಸಿನಲ್ಲಿ ಆಲೋಚನಾತರಂಗಗಳು ಉದ್ಭವಿಸಿದುವು (ಮೊಗ್ಗು. ೪೯). 
ಉದುಭವಿಸು : ನನಗಿದುವೆ ಜಲೋದಯದ ಖುತುಸಮಯಮಿಾ ಪದ 
ದೊಳುದುಭವಿಸುವುದು ನಿನ್ನ ಭೂಮಿಯೊಳ್‌ ಬೀಜಮಂ ಬಿತ್ತಿದೊಡೆ ಬೆಳೆ 
(ಜೈ ಮಿಭಾ. ೧೧-೧೪). [ಉದ್ಭವ + -ಇಸ್ಕು] 

ಉದ್ಭಾವ (ನಾ). - ಉದ್ಭವ ೧: ಪಾನಕೋದ್ಭಾವದಿಂ 
ಪಾವನಂ (ಛಂದೋಂಬು. ೨-೮). [ಸಂ.] 

ಉದ್ಭಾವಕ (ಗು). ಎಣಿಕೆಮಾಡುವ; ಗಣಿಸುವ; ಭಾವಿಸುವ: 
ದೇವರುಂ ಗೊರವರುಂ ಗುಣವೃದ್ಧರನಾರತಂ ಕಾನರಕ್ಕರಸನಂ ಪ್ರಜೆಯಂ 
ಪರಿವಾರಮಂ ಏನುಮಂ ಬಗೆಯದಂತಿರೆ ಪೇಟ್ಜ ಸಮುಚ್ಚಯೋದ್ಧಾವಕ 
ಕ್ರಮವಿಚಾರದೆ ದೋಷಮಿದಗ್ಗಳಂ (ಕನಿರಾ. ೧-೧೩೧). (ಸಂ.] 

ಉದ್ಭಾವನ (ನಾ). ೧. ಎಣಿಕೆ; ಭಾವನೆ. ೨. ತೋರ್ಪಡಿಸುವುದು; 
ಪ್ರಕಟಿಸುವುದು: ವಿದ್ಮಮಾನಪರಗುಣಪ್ರಚ್ಛಾದನಮುಂ ಅವಿದ್ಯಮಾನ 
ನಿಜಗುಣೋದ್ಬಾವನಮುಂ (ತತ್ತ್ವಪ್ರ. ೨೬೭). [ಸಂ.] 

ಉದ್ಭಾನಿಸು (ಕ್ರಿ). ೧. ಎಣಿಸು; ತಿಳಿ. ೨. ತೋರ್ಪಡಿಸು; 
ಪ್ರಕಟಿಸು : ದೇವ ಪೆಆತಾವುದವ್ಯ ಕ್ತಾ ನಯವಡೊಳಂ ಕುಮಾರನುನ್ನ 
ತಿಕೆಯನುದ್ಭಾನಿಸುತಿರ್ದಪು[ದಂ ಪರಿ]ಭಾವಿಸು (ಕಾ ದ ಂಪೂ. ೪೧೯); 
ಶ್ರೀವಾಗ್ಹೇವಿಗೆ ಶಬ್ದದಿನಾವಾವಿಂದ್ರಿಯದ ವಿಷಯಮಂ ಶ್ರೋತ್ರದೊಳು 
ದ್ಭಾವಿಪ ನಿರ್ಮಲ ಮೂರ್ತಿಗಿಳಾವಂದೈಗೆ ಶಾಸ್ತ್ರಮುಖದೊಳವನತನಪ್ಪೆಂ 
(ಶಮದ. ೧); “ಉದ್ಭಾವಿಪ- ಅಭಿವ್ಯಕ್ಷಮಾಗಿ ಅಜಕಿಯಿಸುವ ? (ಶಮದ. 
೧ ಟೀಕೆ). ೩. ಉಂಟಾಗು; ಹುಟ್ಟು; ಕಾಣಿಸಿಕೊಳ್ಳು : ಕೇವಲ 
ಮದಂತಲಿಂಗದೊಳಾವರ್ಜಿತಮಪ್ಪಮಾಗಮಂಗಳ್ಳಕ್ಕುಂ ತಾವೊಂದಿ 
ಬಿಂದುಗಳ್ಳುದ್ಳೂವಿಸಿ ನೆಗಟ್ಲುಂ ಮನಂ ಸ್ವರಂ`ನಿಲೆ ಪರಡೊಳ್‌ (ಕಾವ್ಯಾವ 
೯೮). [ಉದ್ಭಾವ + -ಇಸ್ಕು] 

ಉದ್ಭಾಷಿಸು (ಕ್ರಿ). ಎತ್ತಿ ಹೇಳು; ವರ್ಣಿಸು; ಪ್ರಕಾಶಪಡಿಸು: 
ದೋಷಮಿನಿತೆಂದು ಬಗೆದುದ್ಭಾಹಿಸಿ ತಜಿಸಂದು ಕನ್ನಡಂಗಳೊಳೆಂದುಂ 
ವಾಸುಗಿಯುಮಜಕಿಯಲಾಆದೆ ಬೇಸಣುಗುಂ ದೇಶಿ ಬೇಜಕಬೇಅಪ್ಪುದಜಸಿಂ 
(ಕವಿರಾ. ೧-೪೮). [ಉದ್ಭಾಷಣ್ಯ + -ಇಸ್ಕು] 

ಉದ್ಭಾಸಿ (ಗು). ಪ್ರಕಾಶಮಾನವಾದ; ಶೋಭಿಸುವ; ಕಾಂತಿ 
ಯಿಂದ ಕೂಡಿದ: ಕಮಲೋದರೋದ್ಭಾಸಿ ಭಾಸುರಶುಕ್ಸಪಕ್ಷದಂತಹಿ 
ತಲ್ಪದಂತೆ ತತ್ಸರಂ ಕಕಿಗೊಳಿಸಿತು ಕಷ್ಟ] ೧೫-೧೧). 

[< ಸಂ. ಉವ್ಸಾಸಿನ್‌] 

ಉದ್ಭಾಸಿತ (ಗು). ಪ್ರಕಾಶಪಡಿಸಲ್ಪಟ್ಟ ; ಬೆಳಗಿಸಿದ: ಶರದುದ್ಭಾಸಿತ 
ಲಕ್ಷ್ಮಿಗೆ ಸದೃಶನಿಕಾಸಮಿದೆನಿಸಿದುದು ಲಕ್ಷ್ಮಿ ಶಾಂತೀಶ್ವರನಾ (ಶಾಂತಿಪು. 
೧೦-೧೩೬) ; ಅಪರದಿಗ್ಳ್ಭಾಗದಂತಂಜನೋದ್ಭಾಸಿತಂ ವಿಫುಲ ಹರಿಪದ 
ದಂತೆ ತಾರಕಾಲಂಕೃತಂ (ಜೈ ಮಿಭಾ. ೩೧-೮). [ಸಂ.] 

ಉದ್ಭಾಸಿನಿ (ನಾ). ಪ್ರಕಾಶಮಾನಳಾದವಳು; ಲಾವಣ್ಯುವತಿ: 
ಬಾಸಣಿಸಿದ ಮದನನ ಬಾಣಾಸನದವೊಲೆಸೆನ ಚಾರು ರುಂಪಾಣದೊಳು 
ದ್ಭಾಸಿನಿಯರ್‌ ನೃಪಸುತನ ವಿಳಾಸಿನಿಯರ್‌ ಬಂದರೇಜ ಪೊನ್ನಂದಣಮಂ 
(ಪುನ್ಪಪು. ೫-೨೦). [ಸಂ. ಉದ್ಭಾಸಿನೀ) 

ಉದ್ಭಾಸಿಸು (ಕ್ರಿ). ಪ್ರಕಾಶಗೊಳಿಸು; ಪ್ರಕಓಸು 

[ಉವ್ಭಾಸ್ಯ + -ಇಸ್ಕು] 

ಉದ್ಭಾಸೆ (ನಾ). ಪ್ರಕಾಶಪಡಿಸುವವಳು : ಜೈನಶಾಸನ ವಿಶೇಷೋ 
ದ್ಸಾ ಗೆ ಧಡ ಯಕ್ಷೇಶ್ವರಿ ಕೂರ್ತು ರಕ್ಷಿಸುಗೆ ಭವ್ಮಾ 
ಕನ ಸಂತತಂ (ಸುಕುಮಾ. ೧-೮). 


೧೨-೧೪) ; 


ಶ್ರೀನಧೂ 


[ಸಂ. ಉದ್ಭಾಸಾ] 


ಉದ್ಭಿಜ ೪೪ ಉದ್ಯಾನಕುಂಜ 


ಉದ್ಭಿ ಜ, ಉದ್ಬಿಜ (ನಾ). - ಉದ್ದಿ ಜ್ವ : ಅಂಡಜ, ಸ್ವೇದಜ್ಯ ಉದ್ಭಿಜ, 
ಬಾ ಪ್ರಾಣಿಗಳಿಗೆ ಭವಿತವ್ಯ ವ ಕೊಟ್ಟಿ ವರಾಕೋ 4 


೨೨೫) ; ಸ್ವೇದಜೋದ್ಧಿಜ ನೆರೆ ಹಯ ಇರುಳ ನಾಲ್ಕು ಪ್ರಾಣಿ 


| ೩.ಸುತ್ತು; ಅಲೆದಾಡು ; ತಿರುಗು : ಗಮಿಸಿದವು ಹಂಸೆಗಳು ಲಲಿತ 
| ಕ್ರಮದ CNS ್ಸೈ )ಮಿಸಿದವು ಭ್ರಮರಾಳಿ ಬೆಂಬಳಿ 
[ 

| ಯಲಿ ನಿತಂಬಿನಿಯ (ತೊರರಾ. ೩-೮-೨೭). [ಉದ್ಭಮಣ್ಯ * -ಇಸ್ಕು] 


ಗಳು (ಅಮೃತ. ತೆ ಉದ್ದಿಜ: ಘನಮಹಾವೃಕ್ಷವಾ ತೃಣಲತೆ| | ಉದ್ಭ್ರ್ರಾಂತ (ಗು). ೧. ಭ್ರಾಂತಿಗೊಂಡ; ಕಕ್ಕಾಬಿಕ್ಕಿಯಾದ. 

ಗಳುದ್ಬಿಜಂ (ಲಶಿಚಿಂ. ೩೯-೨೬); ಈ ಉದ್ಬಿಜಗಳೆ ಪ್ರಾಣಿಗಳ ಹವನ ಕ| ೨. ಅಲೆಯುತ್ತಿರುವ. [ಸಂ.] 

(ಜ್ಯೋತಿಕ್ಕಾ. ೫೫). [< ಸಂ. ಉದ್ಭಿಜ್ಜ] |! ಉದ್ಭಾ ಮಿತ (ನಾ). ಗದೆಯಿಂದ ಹೊಡೆಯುವ ವಿಧಾನಗಳಲ್ಲಿ 
ಉದ್ಭಿಜ್ಜ (ನಾ). ಭೂಮಿಯನ್ನು ಸೀಳಿಕೊಂಡು ಮೊಳೆತು ಬರು; ' ಒಂದು; ಒಂದು ರೀತಿಯ ವರಸೆ, ಪಟ್ಟು (?) : ನಿಳಂಬಿತಮಾ 

ವಂಥದು; ಮರ, ಬಳ್ಳಿ ಮೊದಲಾದುವು: "ಉದ್ಭಿಜ್ಜ' ಎಂದರೆ | ಕುಂಚಿತಮಾಸ್ಫೋಟತಮಾಕ್ಷಿಪ್ರಮುದ್ದಾ ಬತ ದಿಗ್ಸಾ )ಮಿತಂ ... 

ಭೂಮಿಯನ್ನು ಭೇದಿಸಿಕೊಂಡು ಹೊರಗೆ ಬರುವ ವೃಕ್ಷಗುಲ್ಮಾ ದಿಗಳು | | ಎಂಬೆಂಟುಂ ತೆವಿದ ಪ ಪ್ರಹರಣಂಗಳೊಳ್‌ (ಗದಾಯು. ೮-೧ ವ). [ಸಂ.] 

(ಹಿಂದಸಾ. ೧೯೮). [ಸಂ.] ke ಉದ್ಯಚ್ಚೆಕ್ಟ (ನಾ). ಶ್ರೇಷ್ಠವಾದ ಚಕ್ರ: ಆ ಯಕ್ಷಸಹಸ್ರರಕ್ಷಿತಮನುದ್ಮ 
ಉದ್ಭಿಜ್ಜಶಾಸ್ತ್ರ (ನಾ). ಸಸ್ಯಶಾಸ್ತ್ರ. [ಉದ್ಭಿಜ್ಜ + ಶಾಸ್ತ್ರ] | ಚಕ್ರ ಹ ಚಂದ್ರಹಾಸಜಯೋಗ್ರಾಸಿಯನಾಂಪ ಕೈದುವೊಳವೇೇ 
ಉದ್ಭಿದ (ಗು). ೧. ಅಂಕುರಿಸುವ; ಮೊಳೆಯುವ. (ನಾ). ; RoW ೧೦-೨೧೪). [ಸೆಂ. (ಉದ್ಯತ್‌ + ಚಕ್ರ)] 

೨. ಎ ಉದ್ದಿಜ್ಜ. [ಸಂ.] ಉದ್ಯ ಚ್ಚ ಕ್ರಿ (ನಾ). ಶ್ರೇಷ್ಠವಾದ ಚಕ್ರವನ್ನು ಹಿಡಿದಿರುವವನು : 
ಉದ್ಭಿದ್ಯಮಾನ (ಗು). ಅಂಕುರಿಸುತ್ತಿರುವ; ಮೊಳೆಯುತ್ತಿರುವ : | ದೃಚ್ಚಕ್ರಿ [ಪಾಠಾಂ. ಸ ಚಕ್ರೋಜ್ವ ೪3ರ ತರೆಳಜ್ಕೊ (ತಿ ತೋಳಿಂಟಿ 

ಆಧಿನವೋದ್ಫಿದ್ಯ ಮಾನಮೃದುಕುಖಲಕ್ಶಶ್ರು ಮಧುಕರ ಪಟಳಪರಿವೃತ [151 ಗುರ್ವಾಗಿರೆ (ಅಪ. ೧೭)... [ಆ ಸಂ. ಉದ್ಯಚ್ಛೆಕ್ರಿನ್‌] 

ಮುಗ್ಧಮುಖಸರಸಿಜನುಂ (ಆದಿಪು. ೩-೯೦ ವ). [ಸಂ.] ಉದ್ಯತ (ಗು). ೧. ಮೇಲಕ್ಕೆ ಎತ್ತಿದ; ಎತ್ತಿಹಿಡಿದ. ೨. ಶಿಕ್ಷಣವನ್ನು 


ಉದ್ಭಿನ್ನ (ಗು). ಬಿರಿದ ; ಅರಳಿದ; ವಿಕಾಸವಾದ. ೨. ಭಿನ್ನವಾದ ; | ಪಡೆದ; ತರಬೇತಾದ. ೩. ಸಿದ್ಧವಾದ; ತಯಾರಾದ. (ನಾ). 
ಬೇರೆಯ (1). [ಸಂ. ೪. ಪ್ರಯತ್ನಶೀಲ; ಉಡ್ಯೋಗಶೀಲ : ನೀಂ ಸೇಟುವುದು ಜಾತಕ 
ಉದ್ಭೂತ (ಗು). ೧. ಹುಟ್ಟಿದ; ಕಾಣಿಸಿಕೊಂಡ: ಅಮೃತಮಥ | ತಿಲಕಮನೆನೆ ಪಲರ್ಗಅಯೆ ಕನ್ನಡದಿನೆಸೆಯೆ ಪೇಟಲುದ್ಯತನಾದೆಂ 
ನೋದ್ಯೂತವಿಷಮವಿಸಧರನೆಂಬ ಅಮಮ ಬಂದಂ ಜನನಮರಣ ನವರ್ಜಿತ |20|, (ಜಾತತಿ. ೧-೧೭); ಓದಲುದೃತನಾಗುತಾ ಪತ್ರಮಂ ಕಂಡು(ನಂಬಿರ. 
ನೆಂಬ (ನಂಬರ. ೭-೧೧೫) ; ಆ ಬಸವನತ್ಮದ್ಭುತೋದ್ಭ್ಛೂತಚಿತ್ತನಾಗುತ್ತ ೭-೬೮). [ಸಂ.] 
(ಬಸಪ. ೨೯-೨೦). ೨, ಕಣ್ಣಿಗೆ ಕಾಣಿಸುವ; ಗೋಚರವಾಗುವ. | |ಉದ್ಯ [ಮ (ನಾ). ೧.ಮೇಲೆ ಎತ್ತುವಿಕೆ. ೨. ಪ್ರಯತ್ನ; ಉದ್ಯೋಗ; 
೩. ಅತ್ಯಂತ ಎತ್ತರವಾದ; ಉನ್ನತವಾದ. | ಕಿಸ: ಆ ಉಂತೇಯರಾಯಕ್ಕೆ JER ನಡ ಮದುದ್ಯ 
ಉದ್ಭೂತವಾಗು ಎ ಹುಟ್ಟಿ ಕೊಳ್ಳು; ತಲೆದೋರು: ಈ ಅಭಿ| . ಮಮೆ ಪೇಟ್‌ (ಪಂಪಭಾ- ಜೂ 0 ಪ್ರಾಥಮಿಕ ಶಾಲೆಗಳಲ್ಲಿ ಓದು 
ಪ್ರಾಯಗಳ ಚರ್ಚೆಯಲ್ಲಿ ಬು ಸಾಮಾನ್ಯಪ್ರಶ್ನೆಗಳು ಉದ್ಭೂತ 22/1 ಬರಹಗಳಿಗೇ ಪ್ರಾಧಾನ್ಯ ವಿರದೆ ಉದ್ಯಮಗಳಿಗೆ ಸ್ಮ ಳಕೊಡುವಂತೆ 
ಸ ವೆ (ಕಸಾಚ. ೬೬). [ಸಂ.] ಫುನರ್ಮ್ಯವಸ್ಥೆಯಾಗಬೇಕು (ಶಿಕ್ಷದ. ೧೩೩). (ಸೊ. ] 
ಉದ್ದೂ ತಿ (ನಾ). ಕಾಣಿಸಿಕೊಳ್ಳುವಿಕೆ ; ಉತ್ಪತ್ತಿ: ಭೂತಮಾತ್ರೇಂ | ಉದ್ಯ ಮರತ (ನಾ). ಉದ್ಯೋಗದಲ್ಲಿ ಆಸಕ್ತನಾದವನು; ವ್ಯವ 
ದ್ರಿಯೆಡ ಕೃತಿಯುದ್ಕೂ ದ್ಯೂತ3ತಿ pe ವ ಭೂತಳಾಧಿಪ | | ಸಾಯಶೀಲ: ಕನಕತ್ವಕ್‌ನಖದಂತದಿನನುವರದಿಂ ನೃಪರಿನಧ್ವಗ 
$e (os ಜು (ನಂ.1 | ಮನದಿನಕ್ಕುಂ ಧನಮುದ್ಯಮರತ [ಪಾಠಾಂ. ಉದ್ಮ ಮಿಕ] ವಿಖ್ಯಾತನ 


ಉಪ್ಛೈ €ದ (ನಾ). ಹೊರಹೊಮ್ಮುವುದು; ಒಡೆಯುವುದು; ಮೊಳೆ || ಚಳಿತಂ ಶಿಕ್ಷನೆನಿಕುಮರ್ಕನ ದೆಸೆಯೊಳ್‌ (ಜಾತತಿ. ೯-೧೭). 
ಯೆವುದು: ರೋಮಾಂಚನಿಕಾಯೋದ್ಬೇದವಲ್ಲಿಂಬಟಂಕ ಭುಜಯುಗಂ [ಉದ್ಯಮ + ರತ] 
ಸುತ್ತೆ ರಾಜೇಂದ್ರಚಂದ್ರಂ (ಕಾದಂಉ. ಷ್ಟ (ಸಂ. ಉದ್ಯಮಿ (ನಾ). ಉದ್ಯೋಗಮಾಡುವವನು ; ಕಾರ್ಯಶೀಲ: ಜಾತ 
ದ್ಭ್ರಮಿ (ನಾ). )- ಕಕ್ಕಾಬಿಕ್ಕಿಯಾದವನು; ಭ್ರಾ ್ರಿಂತಿಗೊಂಡವನು: ಕನು ಉದ್ಯಮಿಯೂ ಪ್ರಖ್ಯಾತನೂ ಅಚಲಿತಶಿಕ್ಷನೂ ಆಗುತ್ತಾನೆ 
pp ತವಕಿಗಳಿಗುದ್ಭ )ಮಿಗಳಿಗೆ ತಾಯ. ಪಾಸಿಯ। (ಜಾತತಿ. ೯-೧೭ ಜೀಕೆ). [< ಸೆ. ಉದೃಮಿನ್‌] 


ಮನುತೆಯವರು ವಿರಕ್ತರಾದರು (ಕುವ್ಯಾಕ. ೫-೧೫). [ಸಂ.] [ss ಉದ್ಯವನ (ನಾ). - ಉದ್ಯಾನ: ತುದ್ಮನಾಮದೊಳಿಹವು ನಾಲ್ಕನವದ್ಮ 


ಉದ್ಭ ನಿತ (ನಾ). - ಉದ್ಭ ಮಿ. “ಉಪ )ಮಿತತನ > ಪರಾ. ಚಿ ತ್ಕಾಲಯಗಳೊಂದೊಂದೊದ್ಯ ವನದೊಳು ರಾಯ ಚಿತ್ತೆ ಸು (ಜಾಮಾ, 


[4 
| 
| 
{ 


[ಸಂ.] | ೨-೩). (ಆ ಸಂ. ಉದಾ ನ] 
ಉದ್ಭ್ರಮಿತತನ (ನಾ). ಕಕ್ಕಾಬಿಫ್ಟಿಯಾದ ಸ್ಥಿತಿ; ಭ್ರಾಂತಿಗೊಂಡ| | ಉದ್ಯಾನ (ನಾ). ೧. ಹೊರಹೊರಡುವುದು. ೨. ಕೈ ತೋಟ; 
ಇರವು: ನಿಮಗಿದೇಕೀ ಕ್ಷತ್ರಿಯರೊಳುದ್ಳ್ರಮಿತ(ಪಾಳಾಂ. ಳುಭ್ರಮಿತ) ವನ: “ ಅರಮನೆಯ ಸಮಿಾತಪದ ಬನಮಂ ಉದ್ಯಾನಮೆಂಬುದು? 
ತನ (ತೊರರಾ. ೧-೧೭-೬). [ಉದ್ಭ್ರಮಿತ + -ತನ] [4 ಜೂ ೩೬-೬೦); ಊರೊಳಗಣ ಅರಮನೆಗಳೊತ್ತಿನಲ್ಲಿಡ ವನ 
ಉದ್ಭ_ಮಿಸು (ಕ್ರಿ). ೧. ಕಕ್ಕಾಬಿಕ್ಸಿಯಾಗು; ದಿಗ್ಸ )ಮೆಗೊಳ್ಳು : ಮದುದ್ಯಾನಮೆಂಡೆನಿಕ್ಕುಂ (ಮಂಗ ರಾ. ೪೫-೫೦); ಅರಮನೆಯ 
ಧರಣಿತಳದೊಳು ಕೆಡೆದು ಮಡಿದವು ನೆರೆದ ಸಾಮಂತಾದಿ ಭಟಿಪರಿಕರ ಉದ್ಯಾನ ಶಾದ್ವಲಶ್ಯಾಮ ವೇದಿಕೆಯಲ್ಲಿ ರಾಣಿಯರ್‌ ... ವಿಹರಿಸುತ್ತಿರೆ 
ನಿಕರವುದ್ಭ್ರಮಿಸಿ ಸವೆದರು ಕಾದಿ ತಮ್ಮೊಳಗೆ (ಬಸಪು. ೬೧-೩೯). (ಶ್ರೀರಾಮಾ. ೧೯-೪೯೭). ಹಿ. ಉದ್ದೇಶ; ಪ್ರಯೋಜನ; ಗುರಿ. 
೨. ಭ್ರಮೆಗೊಳಿಸು; ಸಂಭ್ರಮಿಸು; ಸಡೆಗರಿಸು: ಕಮಲಮುಖಿ ೪. ಉತ್ತರಭಾರತದ ಒಂದು ದೇಶದ ಹೆಸರು (8). [ಸಂ.] 


ಯನು ನಿಮಗೆ ಪಟ್ಟದ ರಮಣಿಯನು ಮಾಡುನೆನೆನುತ್ತುದ್ಳ ಮಿಸಿ 49 ಉದ್ಯಾನಕುಂಜ (ನಾ). ಉದ್ಯಾನವನದಲ್ಲಿರುವ ಲತಾಗೃಹೆ; ಬಳ್ಳಿ 
ನುಡಿದನು ಗರ್ವದಲಿ ಕಲಿಪುರುಷ ಸುರಪತಿಗೆ (ನಳಚ. ೪-೧ಂ). ಮನೆ. (ಉದ್ಯಾನ * ಕುಂಜ] 


ಉದ್ಯಾನಷಾ ೪ಕ 


ಉದ್ಯಾನಪಾಲಕೆ (ನಾ). ಉದ್ಯಾನವನ್ನು ಪಾಲಿಸುವವನು; ವನ| | 
ಪಾಲಕ: ಉನ್ಮಾನಪಾಲಕನಿರ್ದಿಷ್ಟಮಾರ್ಗಂ ಬಂದು (ಶಾಂತಿಪು. | 


೮-೩). [(ಉನ್ಯಾನ + ಪಾಲಕ] 


ಉದ್ಯಾನವನ (ನಾ). - ಉದ್ಯಾನ ಶಿ : ಉದ್ಯಾನವನವನ್ನು ನೋಡಲು 
ಹೊಗಿದ್ದೆ ವು ( ರೂಢಿ). [ಉದ್ಯಾನ + ವನ] 
ಉದಾ ಪನ (ನಾ). ೧. ಪೂರ್ತಿಮಾಡುವಿಕೆ. ಉದ್ಯಾಪನಂಗೆಯ್‌ 
ಫು: ೨. ಕೈಗೊಂಡ ವ್ರತಗಳನ್ನು ಮುಗಿಸುವಾಗ ಮಾಡುವ 
ಶಾಸ್ರ್ರೋಕ್ರವಾದ ಕರ್ಮ: ಆಚಾನ್ನುವರ್ಧನಮೊಂದಕ್ಕುಮವಿಪ್ಪ 
ತಯ್ದು ನೆಟಿದಂದಕ್ಕುಂ ತದುವ್ಕಾ ಪನಂ (ಸುಕುಮಾ, ೯-೧೧) ; ಅರಿದೆ 
ನಿಪ ನಿಮ್ಮ ಮಹಾವ್ರ ತೋಷ್ಯಾ ಪನವನೊಲಿದಿಂದು ಸನಯದಿಂ ಮಾಳ್ಪೆಂ|10] 
(ಬಸಪು. ೨೪-೯); ಗೆ ಕಾಯಸ್ಥ ಹಿಣಿಯು ಯಾವುದೋ ವ್ರತ 
ಉಮ್ಮಾಪನ ಮಾಡಿದ್ದಳು (ಇಪ್ಪಕ. ೩೪೧). (ಸಂ.] 
ಉದ್ಯಾಪನಂಗೆಂಯ್‌ (ಕ್ರಿ). ೧. (ವ್ರತವನ್ನು) ಪೂರ್ತಿಮಾಡು ; 
ಮುಗಿಸು. ೨. (ಆಲಂ). ಬಿಡು ; ಪಟಯಿಗೆಯಂ ಪಟ್‌ದು 
ವಾದ್ಯಂಗಳನುದ್ಮಾ ಪೆನಂಗೆಯ್ಮು ... ಪೋಪುದುಂ (ಚಿಕವಂ. ೪೦-೧೮). |15; 
[ಉದ್ಯಾಪನ * ಗೆಯ್‌ (ಆ ಕೆಯ್‌,)] 
ಉದ್ಯಾಪನಂಮಾಡು (ಕ್ರಿ). - ಉದ್ಯಾಪನಂಗೆಯ್‌ ೧: ಸುಕ್ರವಾರ| | 
ಕ [ಭಾ]ವಿಯುದ್ಯಾಪನಂಮಾಡಿ (ಸೌಇಇ. xx, ೬೫-೭ ; 1101). | | 
[ಉದ್ಯಾಷನ * ಮಾಡು] 
ಉದ್ಯಾಪನೆ (ನಾ). - ಉದ್ಯಾಪನ ೨: ಮಹಾಪ್ರಭು ಮುಟ್ಟರಸನು 
ತಂನ ಅನನ್ತದೇವರ ನೋಂಪಿ ಉದ್ಯಾಪನೆ ನಿಮಿತ್ತವಾಗಿ ಕೊಟ್ಟ ಮತ್ತರು 
(ಸೌಇಇ. Xxx, ೨೦೨-೯೫; 1124); ಶಾಲೆಯಲ್ಲಿ ಕೆಲಿಯುವ ಕಾಲವು | 
ಮುಗಿಯುತ್ತಲೇ ವಿದ್ಯಾಭ್ಯಾಸ ವ್ರತಕ್ಕೆ ಉದ್ಯಾಪನೆಯನ್ನು ಮಾಡಿ | 
ಮುಗಿಸದೆ... ಆದರ ಪೂರ್ಣಪ್ರಯೋಜನವನ್ನು ಮಾಡಿಕೊಳ್ಳಬೇಕು 
(ನೀಗಟ್ಟು. ೭೩). [ಸಂ. ಉದ್ಯಾಪನ] 
ಉದ್ಯಾಪಿಸು (ಕ್ರಿ). ಪೂರ್ಣಗೊಳಿಸು ; ಮುಗಿಸು; ನೆರವೇರಿಸು: 
ನಮ್ಮ ೇಕಗಾರ್ಹಪತೃವ್ರತವ ಸತಿಯ ಧರ್ಮದಿಂದು ದ್ಯಾಪಿಸಿದೆ ನೀ 
(ಗಿಳಿವಿಂ. ೫೭-೨೦). [ಉದ್ಕಾ ಪನ + ಎಸ 
ಉದ್ಯುಕ್ತ (ನಾ). ಉದ್ಯೋಗಿಸುವವನು ; ಪ್ರಯತ್ನಿಸುವವನು; 
ತೊಡಗುವವನು : ಲೋಕದೊಳದಜಃಂ ಕಾವ್ಯಶಿ ಶ್ರೀಕರಣೋದ್ಯಕ್ತಕಕ್ಕೆ 
ಕವಿ ತನ್ನಜ ವಂತೆ ( ಕವಿರಾ.೧-೨೧); ಉದ್ಯದ್ವರೂಢಮಂ ಜೋಡಿಸಿ ಮಹಾ 
ಸಮರಕುದ್ಯುಕ್ತನಾಗಿ ಸಾರಥಿ ತಂದು ನಿಲಿಸಲಾ ಪ್ರದ್ಯುಮ್ನನಡರ್ದು 
ನಿಜಚಾಪಮಂ ಜೇಗೈದು ಬಂದನಾಹವಳೆ (ಜೈ ಮಿಭಾ. ೭-೩೬). | 
ಉದ್ಯುಕ್ತನಾಗು - ತೊಡಗು; ಆರಂಭಿಸು: ಏಳಲುದ್ಯಕ್ತರಾಗೆ 
ಶಂಕರನಜಾದು (ತಿರುರ. ದೇ. ೨೪-೯). [ಸಂ.] 
ಉದ್ಯುಕ್ತೆಸಡು (ಕ್ರಿ). ಪ್ರಯತ್ನಿಸು: ಗಿಡುಗನು ತನ್ನ ಹಿಂಸೆಯಂ| | 
ಮಾಡಬೇಕೆಂದುವುದ್ಕುಕ್ತ ಪಟ್ಟು ಬೆನ್ನಲೆ ಬಂದಿದೆ ಯೆಲೆ ರಾಜೇಂದ್ರನೆ, | 
| 


| 
| 
| 
| 
| 


20 


23 


ಶರಣಾಗತನಾದ ನನ್ನನ್ನು ಕೃಪೆಯಿಂದ ರಕ್ಷಿಸಬೇಕು (ಶೇಸಧ. ೭-೯). 
[ಉದ್ಯುಕ್ತ + ಪಡ್ಕು) 
ಉದ್ಯೋಗ (ನಾ). ೧. ಪ್ರಯತ್ನಮಾಡುವುದು ; ಕೈಕೊಳ್ಳುವುದು ; 
ತೊಡಗುವುದು. ೨. (ಶ್ರದ್ಧೆಯಿಂದ ಅಥವಾ ಆಸಕ್ತಿಯಿಂದ 
ಮಾಡುವ) ಕೆಲಸ; ಪ್ರಯತ್ನ : : ಅವತರಿಪುದ್ಯೋಗದಿಂ ದೇವನಿರ್ದಂ 
(ಜಗನಿ. ೧-೯೦). ೩. ವೃತ್ತಿ ; ; ಕಸಬು; ಕಾರ್ಯ: ಉದ್ಯೋಗವಿಲ್ಲದ 
ಊರಲ್ಲಿ ಉದ್ದು ಉರುಳುವಷ್ಟು ಹೊತ್ತು ಇರಬೇಡ (ಗಾದೆ); ಉದ್ಯೋಗ 
ವಿಲ್ಲದ ಬಡಗಿ ಮಕ್ಕಳ ತಿಕಾ ಕತ್ತಿದ (ಗಾದೆ. ಕಿ). "ಸಮಕೋಜ್ಯೋಗ ಚ 
ಪರಾ. ೪. ಅಧಿಕಾರ; ಹುದ್ದೆ: ನಿಮ್ಮ ಉದ್ಯೋಗ ಯಾವುದು? (ರೂಢಿ). 


೯೨೫ 


ಉದ್ಯೋತಿಸು 


೫. ಕೈಗಾರಿಕೆ (ಉಕ): ಪ್ರತಿಯೊಂದು ದಂದುಗಕ್ಕೆ ಉದ್ಯೋಗಕ್ಕೆ 
ವ್ಯಾಪಾರಕ್ಕೆ ಬಂಡವಲು ಅತ್ಯಾವಶ್ಶಕ (ತಕ್ಕಡಿ. ೪೨). 
'ಉದ್ದೋಗಮಾಡು - ೧. ತಲಸೆಮಾಡು; ಪ್ರಯತ್ನಿಸು: ಎಷ್ಟೋ 

ಮುಗು - ಏನೇನೂ ಉದ್ಮೋಗಮಾಡುವುದಿಲ್ಲ ತ ಬಯಿ. 

೪-೧). ೨, ವೃತ್ತಿ ತ್ರಿಯಲ್ಲಿ ರು; ಕಸಬನ್ನು ಕೈಕೊಳ್ಳು. [ಸಂ.] 

ಉದ್ಯೋಗಂಗೆಯ್‌ (ಕ್ರಿ. ೧. ಉದ್ಯೋಗಮಾಡು. ೨. ಪ್ರಯ 
ತ್ಲಿಸು; ತೊಡಗು: ಅರಭಟೀವೃತ್ತಿಯುಕ್ತಮುಮಪ್ಪ ತಾಂಡನಮ 
ನಾಡಲುದ್ಕೋಗಂಗೆಯ್ದು (ಆದಿಪು. ೭-೧೧೪ ವ); ಮಹಾಶ್ವೇತೆ ಪೋಗಲು 
ದ್ಯ್ಯೋಗಂಗೆಯ್ದ ರಸಂಗಿಕ್ಕೆ ದಾಣಮಾವುದೆಂದು ಕಾದಂಬರಿಯಂ ಬೆಸ 
ಗೊಳ್ವುದುಮಾಕೆಯಿಂತೆಂದಳ್‌ (ಕಾದಂಉ. ೭೩). 
[ಉದ್ಯೋಗ + ಗೆಯ್‌ (ಆ ಕೆಯ್ಮ್‌)) 

ಉದ್ಯೋಗಗೇಹ (ನಾ) ೧. ಉದ್ಯೋಗದ ಮನೆ. ೨. [ಜ್ಯೋತಿ] 

ಲಗ Kl ಹತ್ತನೆಯ ಸ ಸ್ಥಾನ: ಉದಯಕ್ಕೆಂಟಜಕೊಳಿಂದು ಕೂಡೆಸರುಜಂ 

ಕಾಮಾಧಿಕಂ ... ಉದ್ಯೋಗಗೇಹದೊಳೊಳ್ಬಂ ನೆಆತಿ ತೀರ್ಚುವಂ 

ಸುಮತಿ ಶೂರಂ (ಜಾತತಿ. ೧೮-೮). [ಉದ್ಯೋಗ + ಗೇಹ] 
ಉದ್ಯೋಗಪತಿ (ನಾ). (ಉಕ). ಕೈಗಾರಿಕೆಗಾರ. 

[ಉದ್ಯೋಗ * ಪತ್ಚಿ) 

ಉದ್ಯೋಗಸ್ಥ (ನಾ). ೧. ಕಾರ್ಯತತ್ಪರ. ೨. ಕಸಬುದಾರ. 

೩. ಹುದ್ದೆಯಲ್ಲಿರುವವನು ; ಅಧಿಕಾರಿ. [ಸಂ.] 

ಉದ್ಯೋಗಾರಂಭ (ನಾ). ಕೆಲಸವನ್ನು ಪ್ರಾರಂಭಿಸುವುದು: 

“ಮೊಗಸು - ಉದ್ಯೋಗಾರಂಭೇ * (ಶಮಧಾ). 

[ಉದ್ಯೋಗ + ಆರಂಭ] 
ಉದ್ಯೋಗಿ ಸ = ಉದ್ಯೋಗಸ್ಥ ೧: ಅರ್ಕಕೀರ್ತಿ ವಂಶಾಗತಖೇಚ 
ಕೇಂದ್ರವಿಭವಂ. . .ಆ ವಿಭುಗಾಳ್ಸು ಮುದ್ಕೊ ಗಿ ನಿರೋಧಿದರ್ಪಮಥನಂ 
ರಥನೂಪುರಚಕ್ರವಾಳಪಂ (ಶಾಂತಿಪು. ಹ [ಸಂ. ಉದ್ಮೋಗಿನ್‌] 
ಉದ್ಯೋಗಿಸು (ಕ್ರಿ). ಕೆಲಸಕ್ಕೆ ಪ್ರಯತ್ನಿಸು, ತೊಡಗು; 
ಕಾರ್ಯಶೀಲನಾಗು : ಉಪಕಾರವಂ ಮಾಡಿದ 'ಸಜ್ಜನನಲ್ಲಿ ಯಾಜೊಡಂ 

ನೀಚನಾಗಿರ್ದಪನಪಕಾರವನೇ ಮಾಡಲುದ್ಕೋಗಿಸುವಂ (ಪಂಚತ ೦, 

೧೦೭-೭) ; ದಂಡಿಗೆವಿಡಿದು ಹಾಡಲುದ್ಕೊ (ಗಿಸಿದರು (ಹಚಕಾ. ೭-೫) ; 

ಪರಮತತ್ತ್ವನಿರೂಪಣೆಯ ವಿಸ್ತ ರಿಸಲುದ್ಯೊ ಗಿಸಿದನಲ್ಲವು ತನ್ನ ಲೀಲೆ 

ಯಲಿ (ಪ್ರಭುಲೀ. ೬-೩೬); ಉಣಲುದ್ಯೊ hae (ಮೋಹತ. MORN 
[ಉದ್ಯೋಗ + - ಸ್ಟ) 
ಉದ್ಯೋತ (ನಾ). ೧. ಹೊಳಪು; ಕಾಂತಿ; ಪ್ರಕಾಶ: *ಪ್ರಕಾಶಃ, 

ಆಲೋಕ ಉದ್ಮೋತಃ - ಈ ೩ ಬೆಳಗು? (as. ೧೨-೬೬); 

“ಉದ್ಯೋತ - ಬೆಂಕಿಯಿಲ್ಲದೆ ಬೆಳಗುಂ? (ತತ್ತ್ವಪ್ರ. ೨೯೫); ಅತಿವಿಶದ 

ಮಣಿಪ್ರದೀಪಕೋದ್ಧ್ಯೋತದೂರೀಕೃತ ತಮಸ್ತಮದೊಳ್‌ (ಆದಿಪು- 

೫-೨೨ ವ). ೨. (ಗ್ರಂಥದ) ಅಧ್ಯಾಯ; ವಿಭಾಗ; ಸಂಧಿ; 

ಆಶ್ವಾಸ: ಧ್ವನ್ಮಾಲೋಕದನಾಲ್ಯನೆಯಉದ್ಯೋತವೆಲ್ಲಾ ರಾಮಾಯಣ 

ಮಹಾಭಾರತಗಳ ವಿಮರ್ಶೆಯೇ ಎಂದರೆ ತಪ್ಪಾಗಲಾರದು (ಧ್ವನ್ಯಾಲೋ. 

೧೧ ಮುನ್ನುಡಿ). [Xo.] 

ಉದ್ಯೋಶಿಸು (ಕ್ರಿ). ಹೊಳೆ ; ಬೆಳಗು; ಮಿರುಗು; ಪ್ರಕಾಶಿಸು: 
ದೀಪಪ್ರೋದ್ಯಜ್ಜ್ಯೋತಿಸ್ತಿತಿಯೊಳಮುದ್ಯೋ *ತಿಸೆ ತುದಿಯೊಳಂಗಮಿಂತು 
ದಶಾಂಗಂ (ಆದಿಪು. ೫-೩೧) ; ಅರ್ಕಂಬೊಲುದ್ಮೋ ತಿಸುಗೆ ಸಕಲ ಧಾತ್ರೀ 
ಚಕ್ರದೊಳ್‌ ಧರ್ಮಚಕ್ರಂ (ಅಜಿಪು. ೧-೧೬); ನಿರ್ಮಳತತ್ತ್ವಬೋಧ 
ಮುದ್ದ್ಯೋತಿಪುದೆಂಬುದಂ ಬಯಸಿ ಪೇಟಲೊಡರ್ಚಿದೆನೀ ಪ್ರಬಂಧಮಂ 


(ಜಗವಿ. ೧-೧೭). [ಉದ್ಯೋತ + -ಇಸ್ಕು] 


ಉದ್ರ ೯೪೨೬ ಉದ್ದಾನ 


ಉದ್ರ (ನಾ). ೧. ನೀರು; ತೇವ; ಒದ್ದೆ. ೨. ಒಂದು ಬಗೆಯ ಜಲ 
ಚರ; “ನೀರುಹಂದಿ' (ಅಮರ. ಟೀಕೆ); “ನೀರುಬೆಕ್ಟು ” (ಗಂಗಾಮ. 


೫. ದೇಹಕ್ಕೆ ಲೇಪಿಸಲು ಉಸಯೋಗಿಸುವ ಸುಗಂಧದ್ರವ್ಯ ; 
“ಮೈಗೆ ಉಜ್ಜುವ ಪುಡಿ” (ಅಮರ. ಟೀಕೆ). ೬. ಸ್ನಾನದ ಸಮಯ 


೪೧); “ನೀರುನಾಯಿ ” (ಬು ದ್ಲ್ಲಪ. ಕೋಶ): ಮೊಲಕ್ಕೆ ಮೂವರು ದಲ್ಲಿ ಮೈಯ ಕೊಳೆಯನ್ನು ತೆಗೆಯಲು ಉಪಯೋಗಿಸುವ ಪುಡಿ; 
ಸ್ನೇಹಿತರಿದ್ದರು: ಒಂದು ಕೋತಿ, ಒಂದು ಸೃಗಾಲ, ಒಂದು ಉದ್ರ ಸೀಗೆಪುಡಿ ಮುಂತಾದುದು. 
, ಆ ಉದ್ರವು ಆಹಾರ ಹುಡುಕುವೆನೆಂದು ಹೊರಟು ಗಂಗಾತೀರಕ್ಕೆ | 5 ಉದ್ವರ್ತನಂಮಾಡು - (ಸುಗಂಧವಸ್ತುವನ್ನು) ಲೇಪಿಸು; 
ಹೋಯಿತು (ಬುದ್ಧಪ. ೨೦). [ಸಂ.] ಸವರು; ಬಳಿ: ಹರುಷದಿಂ ಚಂದನಮನುದ್ವರ್ತನಂ ಮಾಡಿ (ಕಲಿಕಾ. 
ಉದ್ರಂಗ (ನಾ). ೧. ಒಂದು ತೆರಿಗೆ (?): ರತ್ತಜುಣಗ್ರಾಮಃ ೨೯೭); ಚಂದನಕೆ ಪರಿಮಳ ಪನ್ನೀರ ಕರ್ಪುರವ ಬೆರಸಿ ಕಸ್ತೂರಿ 
ಸೋದ್ರಂಗಃ ಸಪರಿಕರಃ (ಎಇ. ೪1, ೨೪೬-೪೯ ; 808); ಸೋದ್ರಂಗಃ ಯಿಂದುದ್ವರ್ತನಂ ಮಾಡಿ ಕರಿಯ ಮರುಗವನೆ ಸೂಡಿ (ಸಿದ್ಧರಾ. ೮-೭೪). 
ಸಪರಿಕರಃ ಪೂರ್ವದತ್ತ ದೇವದಾಯ (ಎಇ. 111, ೨೭೪-೬೦ ; 997). [ಸೆಂ.] 
೨. ಹರಿಶ್ಚಂದ್ರನ ಊರಿನ ಹೆಸರು. [ಸಂ.7 10] ಉದ್ವರ್ತನಂಗೆಯ್‌ (ಕ್ರಿ). ಲೇಹಿಸು; ಬಳಿ; ಸವರು; ತೀಡು; 
ಉದ್ರಿಕ್ತ (ಗು). ೧. ಹೆಚ್ಚಿದ; ಅತಿಶಯವಾದ: ಶ್ರೀಶೈಲಾದ್ರಿ ಉಜ್ಜು : ದಿವ್ಮಚಂದನಮನುದ್ವರ್ತನಂಗೆಯ್ದು ಪರಾಗದ ತಿಲಕಮನಿಕ್ಕಿ 
ಪ್ರಸಷ್ಠ ೦ ಸುರುಚಿರವಿಜಯಸ್ತು, ತ್ಕ ನುದ್ರಿಕ್ಷಸತ್ತಾವೇಶಂ (ರಾಜಕ. | (ಗಿರಿಕ. ೭-೭೨ ವ) ; ಎಲ್ಲರ್ಗೆ ಚೇಆಕಿವೇಆಕ ದಿವ್ಯಚಂದನಮನುದ್ವರ್ತನಂ 
ವ ೨. ಕೆರಳಿದ; ಉದ್ರೆ ಗೂಡ [ಸಂ.] i ಗೆಯ್ದು ಮೃಗಮದಮನಲಂಪಿಕ್ಕಿ (ಬಸರ. ೮-೬). 


ಉದ್ರಿಕ್ತಗೊಳಿಸು (ಕ್ರಿ). ಕೆರಳಿಸು; ಉಡ್ರೇಕಗೊಳಿಸು: ನನ್ನ ಪ್ರತಿ 
ಯೊಂದು ಕಾರ್ಯವೂ ದೇವಪುತ್ರನಂದಿನಿಯ ಸಂದೇಹವನ್ನು ಉದ್ರಿ KA 


[ಉದ್ವರ್ತನ +೬ ಗೆಯ್‌ (೮ ಕೆಯ್‌,)] 
15 ಉದ್ಬರ್ತನದ್ರನ್ಯ (ನಾ). ಲೇಪಿಸುವ ವಸ್ತು, ಪದಾರ್ಥ: 


ಗೊಳಿಸಬಲ್ಲದು (ಬಾಣಆ. ೮೮). [ಉದ್ರಿಕ್ತ * ಕೊಳ್‌, + - ಸ ಗೋಧೂಮಚೂರ್ಣಮುದ್ಧ ಚೂರ್ಣ ಗಂಧಾದ್ಮುದ್ವರ್ತನದ್ರವ್ಮಂಗಳಂ 
ದ್ರು£ದ್ದು )]ತ (ನಾ). ಬಹಳವೇಗ ; ಬಹುತ ಕತ (?): (ವಿವೇಕ. ೧೦೫). [ಉದ್ವರ್ತನ + ದ್ರವ್ಯ] 
೨.೬ ೬೩೬. ನೇ ಮಹಿತನಾಗಿಯು| |ಉದ್ದರ್ತನವಿಧಿ (ನಾ). ಸುಗಂಧ ದ್ರವ್ಯಗಳನ್ನು ಮೈಗೆ ಬಳಿಯು 
ಮುದ್ರು£ದ್ದು )3ತನೇ (ಶಾಂತಿಪು. ೧೧-೬೬). [ಸಂ.] ವುದು, — ತಿಕ್ಕುವುದು, ಉಜ್ಜುವುದು : ಧರ್ಮತೀರ್ಥಪ್ರವರ್ಧ 
ಉದ್ರೇಕ (ನಾ). ೧. ಉದ್ವೇಗ; ಆವೇಗ: ಅವಳಂಬಿತಕುಲೀನಧೀರತಾ|20| ನಂಗೆ ಸುಗಂಧ ಶುಷ್ಕ ಚೂರ್ಣಪಿಷೃದಿನುದ್ವರ್ತನವಿಧಿಯಂ ನಿರ್ವರ್ಶಿಸಿ 
ಜಲದಿನೊಯ್ಯನೊಯ್ಯನೆ ತದುದ್ರೇಕಮಂ ಪದವಡಿಸಿ (ಶಾಂತಿಪು. (ಅಜಿಪು. ೪-೬೮ ವ). [ಉದ್ವರ್ತನ * ವಿಧಿ] 
೩-೬೬ವ); ವೈಿದ್ರು ಮಂಗಳನೆ ಖಾಡಿಸುವೆತ ಬತುತಸಡುತ್ತ ೇಕಮೆನಗಿಲ್ಲ ಉದ್ವರ್ತನಾಲಯ (ನಾ). ೧. ಮೈಗೆ ಸುಗಂಧದ್ರ ವ್ಯ, ಎಣ್ಣೆ 
ನಿನ್ನವರ್ಗಶ್ವ ಸ NPN, ಿಸುವೆನೆಂದನು (ಜೈ ಮಿಭಾ.೨-೪೧).೨. ಮೇಕಿ ಬಳಿಯುವ ಕೋಣೆ. ೨. ಸ್ನಾನದ ಮನೆ; ಬಚ್ಚಲು ಮನೆ : “ಬಹು 
ಮಾರುವಿಕೆ; ಹೆಚ್ಚಾಗುವಿಕೆ; ಉಲ್ಬಣತೆ:' ಅಂದು ಕಾಮೋದ್ರೇಕದಿಂ ವಸ್ತ್ರ ವರ್ಶಿಸಿಹ ಮನೆ ವಾಸವತಿಯಕ್ಕು ಮಾವುದುದ್ವರ್ತನಾಲಯಮಕ್ಕು? 
ಮಜಹೊಂದಿ ತನ್ನುವನಜಕಿಯದಿಪ್ಪರವಿಂದಗರ್ಭನ ಮಸ್ತಕವನುದ್ದಂಡ[|25| (ಮಂಗರಾ. ೫೮-೯). [ಉದ್ದರ್ತನ + ಆಲಯ) 
ಚಾಪದಲಿ ಸಂಧಿಸಿದ ... ಶಶಿಧರನೊ (ಬಸಪು. ೪೪-೩). ೩. ದುಡುಕು: ಉದ್ದರ್ತಿಸು (ಕ್ರಿ). ೧. ಲೇಸಿಸು; ಬಳಿ; ಸವರು: ಮಗನ ಮಯ್ಯಂ 
ಉಪ್ರೇಕದಿಂ ಮುನಿವರನೊಳಾಡಿ ತಪ್ಪಿದ ಗುರುದ್ರೋಹಂ (ಜೈ ನಿಂಭಾ. ಚೂರ್ಣವಾಸದಿನುದ್ವರ್ತಿಸಿ ಮಂದರಾಭಿಷೇಕಾರ್ಹನಾಗೆಂದು ಪರಸಿ 
೪-೨). ೪, ಅಮಲು; ಮತ್ತು: ಸಾರಾಯಿಯಲ್ಲಿ ಉದ್ರೇಕ ಬರು (ಚಾವು ೦ ಉ. ೨೫೫). ೨. ತೊಡೆದುಹಾಕು; ನಿವಾರಿಸು: ವಿಷ 
ವಂತಹ ನಿಷಾವಸ್ತು ಹುಟ್ಟುವಂತೆ (ಜೀವಾತ್ಮ. ೫೯). [ಸಂ.] ಧರೇಂದ್ರನ ಮದವನುದ್ವರ್ತಿಸಿ ಸುರಾವಳಿವಂದ್ಮನೆಳ್ಪಟ್ಟಿ ದನು ವಾರಿಧಿಗೆ 
ಉದ್ರೇಕಿಸು(ಕ್ರಿ).೧. ಕೆರಳು; ರೇಗು; ಆವೇಶಗೊಳ್ಳು: ಹಸುಳೆಯಾಂ (30| (ನಿಭಾಗ. ೧೦-೬ ಸೂಚನೆ). `[(ಉದ್ವರ್ತನ * -ಇಸ್ಕು] 


ಸರ್ವಾಪರಾಧಿಯಾಂ ತಂಜಿ ಕರುಣಿಸು ದಯಂಗೆಡದಿರುದ್ರೇಕಿಸದಿರೆಂದು| | ಉದ್ವಹ (ನಾ). ೧. ಸುಖ; ಸಂತೋಷ ; ಹರ್ಷ: “ಹರ್ಷಮಾನಂದ 
ಪದಬಿಸರುಹದ ಮೇಲೆ ಕೆಡಹಿದನು (ಹಚಕಾ. ೮-೧೦). ೨. ಕೆರಳಿಸು; ಮುದ್ದಹಂ [ಪಾಠಾಂ. ಉದ್ಭವಂ] ಸಂಪ್ರಮೋದಂ ಸುಸುಖಮೆನಿಸಿಕ್ಕು? 
ಉದ್ರೇಕವನ್ನು ಉಂಟುಮಾಡು : ಅಹಲ್ಯ, ಇಂದ್ರ, ಗೌತಮ . . | (ಮಂಗರಾ. ೪-೨೫). ೨. ಮಗ; ಪುತ್ರ. "ಭೃಗೂದ್ರಹ' ಪರಾ. 
ಇವರನ್ನು ಉದ್ರೇಕಿಸಿದ ಭಾವಗಳೇನು? (ಸಮಾಲೋ. ೭೩). ೩. ಶ್ರೇಷ್ಠ; ಪ್ರಮುಖ; ಅಗ್ರಗಣ್ಯ: ಆನುರಾಗಮನಪ್ಪುಕೆಯ್ದು 

[ಉದ್ರೇಕ + -ಇಸ್ಕು) |, ಭೋಂಕನೆ ರಥದಿಂದಮಂದಿಟೀದುಬಂದನುಪೇಂದ್ರಯುತಂ. ರಘೂದ್ವಹಂ 


35 


ಉದ್ವರ್ತನ (ನಾ). ೧. ಮೇಲೆ ಏರುವುದು; ಹೆಚ್ಚುವುದು. ೨. ಹೋಗ; | (ಪಂಠಾಮಾ. ೧೬-೨೦). ೪, ವಿವಾಹೆ; ಮದುವೆ.  [ಸಂ.) 

ಲಾಡಿಸುವುದು ; ನಿವಾರಿಸುವುದು. "ಉ ದ್ರ" ತಕ್ರೀಸು? ಪರಾ. ಉದ್ದಹನ (ನಾ). ೧. ಎತ್ತಿ ಹಿಡಿಯುವುದು; ಮೇಲಕ್ಕೆ ಎತ್ತುವುದು; 
೩. ಸುಗಂಧದ್ರವ್ಯಗಳನ್ನು ಮೈಗೆ ಲೇಪಿಸುವುದು, | ಆಧಾರವಾಗಿರುವುದು. ೨. ಎಳೆಯುವುದು; ಹೊರುವುದು. 
ವುದು ತೀಡುವುದು, --ಒತ್ತುವುದ್ದು “ ಉದ್ವರ್ತನಂ, ಉನ್ಮರ್ದ | ೩. ಸವಾರಿ ಮಾಡುವುದು. ೪. ಉಂಟಾಗುವುದು; ಹೊಂದಿರು 
ನಂ, ಸೋತ್ಪಾದನಂ, ಛುರಿತಂ -ಈ ೪ ಸ ” (ಹಲಾಯು. [4 ವುದು. ೫. ಮದುವೆ; ವಿವಾಹ. [ಸಂ.] 

೧೨೧-೪೬) ; “ಉದ್ವರ್ತನಂ [ಸಾಕಾಂ.ಕ. ಉದ್ವರ್ತ೯] [ಸೋತ್ಪಾ| | ಉದ್ವಾಂತ (ಗು). ೧. ಹೊರದೂಡಿದ ; ಕಾರಿದ. (ನಾ). ೨. ಮದ 
ದನಂ) ಪ್ರ ಪ್ರಚ್ಛು ರಿತನುದ್ವರ್ತ [ಪಾಠಾಂ. ಮುನ್ವರ್ದ]ನಕ್ಕಕ್ಕು? (ಮಂಗರಾ. | ವಿಳಿದ ಆನೆ: ಮದವಿಅಕಿದಾನೆ ಉದ್ವಾಂತಮೆಂಬುದು * (ಹಲಾಯು. 
ಹ ೪. (ಚಿತ್ರಕ್ಕೆ) ಬಣ್ಣವನ್ನು ಹಾಕುವ" ಒಂದು ರೀತಿ : | ೩೭-೬೭) ; “ಉದ್ವಾಂತ (ಪಾಠಾಂ. ಕ. ಉದ್ಧಾಂತ]ಮೆನೆ ಮದವಿಟಾದು 
ಆಜಂ ತೆಜದ ಮೊದಲ ಬಣ್ಣ ಮುಮಪವಕೋಶೊಂದಹರಾರ್‌ ಬೆರಸುವ | ದಕ್ಳು? (ಮಂಗರಾ. ೪೬-೩). [ಸಂ.] 
ಪರಿಣತಿಯುಮನನಿಲಕಂ ಪತ್ರಕಂ ಬಿಂದುಕಂ ಧೂಮ್ರಾವರ್ತಕಮುದ್ದ |45]| ಉದ್ವಾನ (ಗು). ೧. ವಾಂತಿಯಾದ ; ಕಾರಿದ. (ನಾ). ೨. ಒಲೆ, 
ರ್ಶನಂ ಚಿತ್ರಪ್ರ ವರ್ತನಮೆಂಬಾಟುಂ ತೆಜದಣೆ ಕೈಯುಮಂ(ಮಲ್ಲಿಪು. KW ೩. ವಾಂತಿಮಾಡುವಿಳೆ. [ಸಂ.] 


ಉದ್ವಾಪ್ಯ 
'ಉದ್ವಾಪ್ಯ (ನಾ). ೧. ಸಣ್ಣಕೊಳ; ಇಳಿಯುವ ಬಾವಿ : “ಉದ್ವಾ 
ಪೃ ಟಾ ಪಿಯೆ!ನೆ ಬಂಚಿಗಭಿಧಾನಮಕ್ಕುಗ' (ಮಂಗರಾ. 
ಸಕ ೨. ಬಾವಿಗಳ ಸಮಾಪದಲ್ಲಿ ದನಕರುಗಳು ನೀರು 
ಕುಡಿಯಲು ಇಟ್ಟಿರುವ ತೊಟ್ಟಿ ದೋಣಿ ಬಾನಿ (ಕಿ). [ಸಂ.] | 
ಉದ್ದಾ ಯನ (ನಾಸ. - ಎ ಉದ್ವಾಸನ. (ಕರಾ). [ಆ ಸಂ. ಉದ್ವಾಸನ]! 5 
ಉದ್ಭಾರ್ಚನೆ (ನಾ). ವಿಗ್ರಹಾರಾಧನೆಯಲ್ಲಿ ಕೊನೆಯ ಸಾರಲು | 
ಮೇಷ: [?) 
ಉದ್ವಾಸನ (ನಾ). ೧. (ಆವಾಹನ ಮಾಡಿದ ದೇವತೆಗಳನ್ನು ೨] 
ಬೀಳ್ಳೊಡುವುದು; ವಿಸರ್ಜಿಸುವುದು. ೨. (ಸ್ಥಳವನ್ನು ಬಿಟ್ಟು) 
ಎಬ್ಬಿಸುವುದು; ಓಡಿಸುವುದು; ಹೊರದೂಡುವುದು ; ಗಡೀಪಾರು 19 
ಮಾಡುವುದು. ೩. “ಕೊಲ್ಲುವುದು ” (ಅಮರ. ಟಕ). [ಸಂ.] 
ಉದ್ದುಸಿತ (ಗು). (ಸ್ಥ ಳದಿಂದ) ಹೊರದೂಡಲ್ಪಟ್ಟ ; ಗಡೀಪಾರು, 
ಮಾಡಲ್ಲ ಟ್ಟ : ಪಾಕಿಸ್ತಾ ನದಿಂದ ಉದ್ವಾಸಿತರಾದ ಹಿಂದುಗಳ eM 
ಭಾರತ ಸರ್ಕಾರದ್ದು (ರೂಢಿ). [ಸೆಂ.] 
ಉದ್ವಾಸಿಸು (ಕ್ರಿ). ಕಳಿಸಿಕೊಡು; ಬೀಳ್ಕೊಡು: ಒಸೆದು ಪೂಜಿಸಿ [15] 
ತನ್ನನುದ್ವಾಸಿಸುವುದಾ ಶ್ರೀಪತಿಯನಿದಿರಲಿ (ನಿಭಾಗ. ೬-೧೭-೧೪). | 
[ಉವ್ವಾಸನ + -ಇಸ್ಕು] | 
ಉದ್ದಾಹ (ನಾ). ೧. ಮೇಲಕ್ಕೆ ಎತ್ತುವುದು ;. ಉದ್ದ ೈರಿಸುವುದು. | | 
೨. ಮದುವೆ; ವಿವಾಹ: “ಉಪಯಾಮಃ, ಸರಿಣಯನಂ, ಪಾಣಿ! 
ಗ್ರಹಣಂ, ವಿನಾಹಃ, ಉವ್ವಾಹಃ - ಈ ೫ ಮದುವೆ? (ಹಲಾ ಯು.|20 
ಸಮರೂಪ ಸಮವಿಭವ ಸಮಶೀಲ ಸಮಗುಣಗಣೋ 
ದ್ವೀನಿತಾಂಗಿಯನೊರ್ವಳಂ ಸುತಂಗುದ್ವಾಹವಂ ಮಾಡಿ ಸುಖಮಿರುತ್ತೆ 
(ಸದ್ಮರಾ. ೪-೩೭). "ಉದ್ವಾಹಗೇಹ' ಪರಾ. [ಸಂ. 
ಉದ್ವಾಹಗೇಹ (ನಾ). ಮದುವೆಯ ಮನೆ: ರತ್ನಸ್ಫುರತ್ತೋರಣ 
ಮೆಳಸೆ ಬೆಡಂಗಾದುದುದ್ವಾಹಗೇಹಂ (ಸಂರಾಮಾ. ೫-೧೧೨). 
[ಉವ್ವಾಹ * ಗೇಹ) 
ಉದ್ದಾಹನ (ನಾ). ಮೇಲಕ್ಕೆ ಎತ್ತಲು ಅಥವಾ ಎಳೆಯಲು 
ಸಹಾಯವಾಗುವ ಸಾಧನ. [ಸಂ.] 
ಉದ್ವಾಹಿಕೆ (ಗು). ಮದುವೆಗೆ ಸಂಬಂಧಿಸಿದ; ವಿವಾಹಕ್ಕೆ ಸಂಬಂಧ 
ಪಟ್ಟ. [ಸಂ.] 
ಉದ್ವಾಹಿಸು (ಕ್ರಿ). ೧. ಮದುವೆ ಮಾಡು. ೨. ಮದುವೆಯಾಗು. 
೩. ಅನುಸರಿಸಿ ನಡೆ, --ನಡೆದುಕೊ: ದೇಹಗಳಲೇಕಾತ್ಮತೆಯನು 
ದ್ವಾಹಿಸುವ ನಿನ್ನವರವೋಲಾ ಬಾಹಿರರು ನೆಜಕಿ ಸಳಿಯಲಜಾವರೆ ಭವವ 
ನಿದನು (ನಿಭಾಗ. ೬-೧೫-೧೬). [ಉವ್ವಾಹ + -ಇಸ್ಮು) 
ಉದ್ವಿಗ್ನ (ಗು). ೧. ಉದ್ರೇಗಗೊಂಡ; ತಳಮಳಗೊಂಡ; ಕ್ಷೋಭೆ 
ಗೊಂಡ. (ನಾ). ೨. ಉದ್ವೇಗಗೊಂಡವನು : ನನ್ನ ಕೀರ್ತಿಯು 
ಒಂದು ಪಾಲಿದ್ದಕೆ ನಿನ್ನ ದು ಎರಡು ಪಾಲು ಎಂದು ಕೇಶವನು ಉದ್ವಿ 
ಗೆ [ನಾದ (ಸಮಜೀ. Nd ೩. ದುಃಖಿತ. [ಸಂ. ] 
ಉದ್ದಿ ಗ್ಗ ತೆ (ನಾ). ಎ ಉದ್ವೇಗ ೩ : ಅವರ ಮನಸ್ಸು ಅದಾವ ಕಾರಣದಿಂ 
ದಲೋ ಈಗ ಜಾರ ಉದ್ವಿಗ್ನತೆಯಲ್ಲಿ ಯೇ ಇರುತ್ತಿತ್ತು 
(ಮುಗಿಮ. ೪೩). [ಸಂ. 'ಉದ್ವಿಗ್ನತಾ] 
ಉದ್ವಿಗ್ಗೆ (ನಾ). ತಳಮಳ ಗೊಂಡ ವಳು; ಕ್ಷೋಭೆಗೊಂಡವಳು; 
ದುಃಖಿತೆ: ಪೊತ್ತುದು ಸಂಲಗ್ನವಿರಹಾಗ್ನಿ ತಾಪೋದ್ವಿಗ್ಗೆಯ ನಾಸಿಕ 
ಮಭೇದಮಂ ಚಂಪಕದೊಳ್‌ (ಚಂದ್ರಪು. ೫-೧೩೦). [ಸಂ.ಉದ್ದಿಗ್ನಾ] 
ಉದ್ವೀಕ್ಷಣ (ನಾ). ಮೇಲೆ ನೋಡುವುದು; ಕತ್ತೆತ್ತಿ ನೋಡುವುದು; |4« 
*ಚಿನ್ನಾಗಿ ನೋಡುವುದು. "ಉಡ್ಚೀಕ್ಷಣಗವಾಕ್ಷ' ಪರಾ, [ಸಂ.] 


ಕ 
i 
| 
A 


೮೧-೩೪೧) ; 


೯೨೭ 


ಉದ್ದೇಳ 


' ಉದ್ದೀಕ್ಷಣಗವಾಕ್ಷ (ನಾ). ನೋಡುವ ಕಿಟಕಿ: ಅನನಿಗೆ ನಾನೀ 
ಮಾಲೆಯೊಳಗಾದೆ ಭವಲೀಲೆಯುದ್ವೀಕ್ಷಣಗವಾಕ್ಷ (ಮಲೆದೇ. ೪೧-೮). 
`[ಉದ್ವೀಕ್ಷಣ + ಗವಾಕ್ಷ) 
ದ್ವೃತ್ತ (ಗು). ೧. ಮೇಲಕ್ಕೆ ಏರಿರುವ; ಅಭಿವೃದ್ಧಿ ಹೊಂದಿದ; 
ಸ ಹೊಂದಿದ. ೨. ಕೊಬ್ಬಿದ; ಸೊಕ್ಕಿದ; *ರ್ಭಿಷ್ಟ ನಾದ: 
ಉಪ್ಪೃತ್ತರಿಪುನೃಪತಿಗಳನೇಸಾಡುತ್ತು ಮಲ್ಲಿ ಂ ತಳರ್ದು (ಸತಾ 
೪-೧೮ ವ); ಅತ್ತಲದೆ ಪವನಜನ ಕಳಕಳದತ್ತ ಹರಿಸಿ ರಥವನೆನುತುದ್ದ 
ಭೀಮನನೈದಿದನು ಚಾಪಾಗಮಾಚಾರ್ಯ (ಕುವ್ಯಾದ್ರೊ. 
(ನಾ). ೩. ದಾರಿತಪ್ಪಿದವನು; ಕೆಟ್ಟನಡತೆಯನನು. 
ಉದ್ಯೃತ್ತನಾಗು - ಕೊಬ್ಬಿರು; ಗರಿಷ್ಠ ನಾಗು. ಉದ್ವೃತ್ತ 
ವಾಗು- ಹೆಚ್ಚಾಗು; ಉಕ್ಕಿಬರು: ಇತ್ತ ಮಗ್ಗುಲಲಪ್ಪಿ ಕುಳ್ಳಿರಲತ್ತಲಾ 
ಫಾಕೊಳೆಯನು ಬುದ್ದತ್ತ ವಾಗಲು ಹೋದಳಾ ಮುರಹರನ ಧರೆಗಿಳುಹಿ 
(ನಿಭಾಗ. ೧೦-೯-೨೬). [ಸಂ.] 
ಉದ್ವೃತ್ತತೆ (ನಾ). ಗರ್ವಿಷ್ಠತೆ; ಗರ್ವದಿಂದ ಕೂಡಿರುವುದು; 
ಕೊಬ್ಬಿ ರುವುದು: ದುಯೋಧನನುದ್ವೃ ತ್ರತೆಯುಮುಂ ಭೀಮಸೇನನ 
ಮಹಾಶ್ರತಿಜ್ಞ್ಯೆಯುಮನಾರ್ಗಂ ಬಾರಿಸಳ್ಳಾಂಡು (ಪಂಪಭಾ. ೭-೧೬ವ). 
[ಸಂ. ಉಜ್ವೃತ್ತತಾ] 
(ನಾ). ಕೊಬ್ಬು ; ಗರ್ವ ; ಸೊಕ್ಕು ; ದುರುದುಂಬಿಶನ. 
[ಸಂ.7 
ಉದ್ದೇಗ (ನಾ). ೧. ವೇಗದಿಂದ ಹೋಗುವುದು. ೨. ಭಯ ; ಹೆದ 
ರಿಕೆ.೩. ಗಾಬರಿ; ತಳಮಳ ; ಉಮ್ಮಳಿಕೆ ; ಆತಂಕ ; ಅಶಾಂತಿ; 
ಕ್ಷೋಭೆ: ಉದ್ವೇಗಪರನಾಗಿ ನುಡಿವಾತ್ಮಗತದೊಳಿಂತೆಂದಂ (ಪಂರಾಮಾ. 
೧೪-೧೧೮ ವ) ; ಚಿತ್ತದುದ್ವೇಗಶೂಲದ ಮೇಲೆಯೆಂಬಂತೆ ಕುಳಿತಿರ್ದ 
ಧರಣಿಜೆಗೆ ಗದಗದಿಸಿತೆದೆ (ಶ್ರೀರಾಮಾ. ೪೬-೪೯೫) ; ಮಕ್ಕಳಲ್ಲಿ ಆವೇಗ 
ಉದ್ವೇಗಗಳು ಹೆಚ್ಚು (ಶಿಕ್ಷದ. ೩೧೨). ೪. “ಅಡಕೆಕಾಯಿ” 
(ಗಂಗಾಮ. ೪೨). [ಸಂ. 
ಉದ್ದೇಗೆಗೊಳ್‌ (ಕ್ರಿ). ತಳಮಳಗೊಳ್ಳು; ಕ್ಷೋಚೆಗೊಳ್ಳು : ತನ್ನ 
ಮೇಲಣ ಕನಿಕರ ಹಾಗೂ ಅವನ ಮೇಲಣ ಆಕ್ರೋಶದಿಂದ ಅವಳು 
ಉದ್ವೇಗಗೊಂಡಳು (ಪುನರು. ೩೨೫). [ಉದ್ವೇಗ + ಕೊಳ್‌] 
ಉದ್ದೇಗಪರ (ಗು). ತಳಮಳಗೊಂಡ, ಕ್ಷೋಭೆಗೊಂಡ : ನುಡಿನೆರೆದ 
ಜೀವಕದಂಬಗಳಭಯಮೆಂಬ ಡಂಗುರದವೊಲೊಪ್ಪಂಬಡೆಯೆ ಮಾರಿದತ್ತ 
ನೃಪಂ ಬಿಲ್ಲುಂಬೆಆಗುಮಾದನುದ್ದ್ವೇಗಪರಂ (ಯಶೋಚ. ೪-೭೧). 
[ಉದ್ವೇಗ + ಪರ] 
ಉದ್ಬೇಗಿಸು (ಕ್ರಿ). ೧. ವೇಗವಾಗಿ ನಡೆ. ೨. ಕ್ಷೋಭೆಯನ್ನುಂಟು 
ಮಾಡು; ಕೆರಳಿಸು. [ಉದ್ವೇಗ + -ಇಸ್ಕು] 
ಉದ್ಬೇಜನ (ನಾ). ಕೆರಳಿಸುವುದು ; ಕದಡುವುದು : ಪ್ರಾವರ್ಷಧಾರಾ 
ವಳಿವೊಲೊಗೆವ ಕಣ್ಣೀರ್ಗಳೊಳ್‌ ತೇಂಕುತಂ ದುಃಖಸಹಸ್ರೋದ್ವೇಜ 
ನಾಧೋಮುಖಿಯೆನಿಪ ಮಹಾಶ್ವೇತೆಯಂ ಕಂಡನಾಗಳ್‌ (ಕಾದಂ ಉ. 
೫೪೨), [ಸಂ.] 
ಉದ್ದೇಜಿಸು (ಕ್ರಿ). ಕದಡು ; ಕೆರಳಿಸು; ಪ್ರಚೋದಿಸು: ಈ ನರವು 
ಯಾವುದಾದರೂ ಕಾರಣದಿಂದ .ಉದ್ವೇಜಿಸಲ್ಪಟ್ಟಿರೆ ನಮಗೆ ಬೆಳಕೆಂಬ 
ಅನುಭವವುಂಟಾಗುವುದು (ಧೌತವಿ. ೧೫೩). [`ಉದ್ವೇಜನ + -ಇಸ್ಕು] 
ಉದ್ದೇಲ, ಉದ್ವೇಳ (ಗು). ದಡವನ್ನು ಅತಿಕ್ರಮಿಸಿದ; ಮೇರೆ 
ಮಾರಿದ. ಉದ್ಬೇಳೆ: ಶೃಂಗಾರ ರಸೋದ್ವೇಳಂ ಕಂದರ್ಪ ಕುಸುಮ 
ಬಾಣಾಭೀಳಂ (ಗಿರಿಕ.-೧೦-೪೭). [ಸಂ.] 
ಉಜ್ಜೀಳೆ "ಉದ್ವೇಲ' ನೋ. 


್ವೈತ್ತ - 
೧೩-೬). 


ಉದ್ದ ಕಿ 


ಇದಿ 


ಉಧೋ ೯೨೮ ಉನ್ನತಾಸನ 


ಉಧೋ, ಉದೋ (ಅ). ೧. ಎಲ್ಲಮ್ಮದೇವತೆಯನ್ನು ಕುರಿತು 
ಭಕ್ತರು: ಮಾಡುವ ಉದ್ಗಾರ. ೨. ಒಂದು ನಿಪಾತಾವ್ಯಯ 
ಉಧೋ ಎಂದು ನಿಂದಿಸಿದರೂ ತಿಳಿಯದೆಂದು ಬಾಯಿತಿಂಡಿಯನ್ನು ತೀರಿಸಿ (ಮಂಗರಾ. ೧೩೨-೨೬). (ಸಂ. 
ಕೊಳ್ಳುತ್ತಿದ್ದರು (ಜಯಂತ. ೧೩೮); ಹೃದಯದ ವೇದನೆ ಆಉರೋಶ ಉನ್ನಂತ, ಉನ ಸಂತು (ನಾ).- ಉನ್ನ ತ೨: ಎಣಿಕೆ ಹುಲ್ಲೆ ವರ್ಣದಾವು 


| ಉನ್ನ್ನ (ಗು). ನೆನೆಯಿಸಿದ; ತೋಯಿಸಿದ: “ಉನ್ನಂ, ಕ್ಲಿನ್ನಂ- 
| 
ಎಂದು ಮುಂದೆ ಬಂದು... ಕೆಣಕಿ dade (ಚಿತೆಸ. ೫೦); s| ಉನ್ನಂತ ಚೆಟ್ಟಿದ ಕೆಂದ ಅವು ಉನ್ನ ke ಕಪಿಲೆ ಗೋವಳು ಉನ್ನಂತೆ 
| 
| 
| 
| 
| 


೨ ಹಸಿ? (ಹಲಾಯು. ೧೨೬-೮೨); “ನ್ನ ಮುನ ್ನಮೆನಲ್ಕೆ bE 


ಮುಂಜಾನೆ ಎದ್ದು ಉ ಹ ಲಕ್ಷ್ಮಣ ಎಂದು... ಮಾರುತಿಯ " ವಾಗಿ ನಡೆದವು (ಗೋಹಾಡು. ೪೨). "ಉನ್ನಂತು: ಅನಂತಾನಂತಶಯನಾ 
ಗುಡಿಗೆ ಹೋಗಿಬರಲು ಅವನೆಂದೂ ತಪ್ಪುತ್ತಿರಲಿಲ್ಲ ಜೆ ಲ ಸಂ. ೧೫). ಆಂಬುಜದಳನಯನ ಉನ್ನಂತುಗುಣನಿಲಯಾ ಪನ್ನಗ ಗೇಯ (ತೀರ್ಥಮ. 
ಉಮೋ: ೧, (ಕ). ೧೯೫). [ಆ ಸಂ. ಉನ್ನತ] 

ಉಧೋ ಉಧೋ ಮಾಡು - ಅತಿಯಾಗಿ ಸ್ತುತಿಸು; ಗೊಂದಲ| , ಉನ್ನಂತು "ಉನ್ನಂತ' ನೋ. 
ಎಬ್ಬಿಸು; ರಾದ್ಧಾಂತಮಾಡು : ಈ ವರ್ಣನೆಯು ಕಲ್ಯಾಣಿಯ ಕಿವಿಗೆ 10, ಉನ್ನತ (ಗು). ೧ ಎತ್ತರವಾದ; ಮೇಲಾದ. (ನಾ). ೨. ಹಿರಿಯ; 


ಬಿದ್ದಿ ಟಿ ಟ್ಟು ಬೆಂಕಿಯಾದಳು. ಇವನ ಈ ಭಂಡಾಚಾರವನ್ನು ಬೈಲಿಗೆ | ಉತ್ತಮ; ಶ್ರೇಷ್ಠ; ಉದಾತ್ತ: “ ಪ್ರಾಂಶು ಉಚ್ಚಂ, ಉನ್ನತಂ, 
ಎಳೆದು PE ಉಧೋ ಮಾಡಬೇಕೆಂದು ಎದ್ದಳು (ಅಪವಾ. ೮೨). ತುಂಗಂ, ಉದಗ್ರಂ- ಈ ೫ ಉದ್ದಿತು ಗ, pS ಆಟಿ 
[?. ! ಮರಾ. ಉದೋ ರಂಭಾನೃತ್ಮದಿಂ ಡೊಂಬರೇ ಸಖರಿಂದುನ್ನತವಸ್ತುವೇ ಹರಹರಾಶ್ರೀ 
ಉಧ್ವಸ್ತ (ನಾ). ನಾಶ; ಧ್ವಂಸ: ಬಂಡವಾಳಗಾರಿಕೆಯನ್ನು `ಕಟ್ಟ ಚೆನ್ನಸೋಮೇಶ್ವರಾ ( ಸೋಮೇಶ. ೪). 
ಕೊಂಡ ರಾಜ್ಯಸತ್ತೆ ಸಾಮಾಜಿಕ ಸಂಘಟನೆಯನ್ನೇ ಉಧ್ವಸ್ತ ಮಾಜ 15 ಉನ್ನತೋನ್ಸತ (ದ್ವಿರುಕ್ತಿ) : ಹರಿ ನಿನ್ನ ಮಹತ್ತ್ವಂ ಪ್ರಥಿತಮಗಾಧ 
ವುದು Pi ೨೪). [ಸಂ. ಉದಸ್ತ] ಮುಮುನ್ನತೋನ್ನತಮಲ್ತೇ (ಜ ಗವಿ. ೩-೧೦೫). ಉನ್ನತವಾಗು - 
ಉನಾಮಕ (ನಾ). [ದ್ವೈತ] "ಉ' ಎಂಬ ಹೆಸರುಳ್ಳವನು ವಿಷ್ಣು: ಹಿರಿದಾಗು; ಶ್ರೇಷ್ಠವಾಗು; ಉಚ್ಚವಾಗು: ಕನ್ನದೊಡವನಟ್ಟ 
“ ಅಧಿಕನಾದುದರಿಂದ ಅನಾಮನೆಂತಲೂ (ಉತ್ಕೃಷ್ಟನಾದುದರಿಂದೆ) ರಮಣಿಯ ಕಣ್ಟೆಳಗುನ್ನತವಾಯ್ತು ಬೀದಿಯಲಿ (ಮೋಹತ. ೧೮-೩೩). 
ಉಚ್ಚನಾದುದರಿಂದ ಉನಾಮಕನೆಂತಲೂ, ಸರ್ವವೇದಗಳಿಂದಲೂ ಮಿತ [ಸಂ. 1 
ಎಂದರೆ ತಿಳಿಸಿಕೊಳ್ಳಲ್ಪಡುವನಾದುದರಿಂದ ಮಕಾರವಾಚ್ಕನೆಂತಲೂ |20| ಉನ್ನತಚ್ಛ್ರಾಯ (ನಾ). ದೊಡ್ಡ 'ಧ್ವನಿಯುಳ್ಳವನು: “ಉನ್ನತ 
ಒಟ್ಟು ಅಧಿಕವಾದ ಉಚ್ಚತ್ವವನ್ನು ಹೊಂದಿದವನೆಂದರ್ಥ 5 (ಹಸಾರ. ಚ್ಛಾ ಯ ಹಾ ಉನ್ನ ತಾಟಾ ಯ ಉನ್ನತೇಚ್ಛ] ನೆನೆ ಹಿರಿಯಧ್ವನಿ 
೭-೨ ಟೀಕು) [ಸಂ.] ಯವನಕ್ಕು? (ಮಂಗರಾ. pS 
ಉನಿ (ಕ್ರಿ). ನೆನೆ; ಒದ್ದೆಯಾಗು : ಎಂಜಲಿನಲ್ಲಿ ಉನಿದುಹೋಗಿದ್ದ [ಸಂ. (ಉನ್ನತ * ಛಾಯಾ +-)] 
ಆ ನಿಪ್ಪಟ್ಟು ಮಣ್ಣಿಗೆ ಬಿತ್ತು (ಅವತಂ. ೬೦); ನೀರಿನಲ್ಲಿ ಚೆನ್ನಾಗಿ ಉನಿದ| |ಉನ್ನ್ನತತ್ವ (ನಾ). ಎತ್ತರ; ಔನ್ನತ್ಯ (8). [ಸಂ.7 
ಬಟ್ಟೆಯನ್ನು ಒಗೆದರೆ ಕೊಳೆ ಬಹು ಬೇಗ ಹೋಗುತ್ತದೆ (ರೂಢಿ). 25| ಉನ್ನುತಪೀಠ (ನಾ). ಎತ್ತರವಾದ ಹೀಠ; ಶ್ರೇಷ್ಠವಾದ ಹೀಠ: ಹರ 
ಉನಿಯಹಾಕು - ನೆನೆಹಾಕು; ತೋಯಿಸು; ನೀರು ಅಥವಾ ಕುಳ್ಳಿರಿಮುನ್ನತಹೀಠದೊಳ್‌ ಪದಾವನತಿಯಿನೇಟರ್‌ ಮಹೇಂದ್ರ (ಜಗನಿ. 
ಹಾಲು ಮುಂತಾದ ದ್ರವಗಳಲ್ಲಿ ನೆನೆಯಿಕ್ಕು (ದಕ. 8). | ೩-೫೮); [ಉನ್ನತ + ಪೀಠ] 


[7.1 ತಮಿ. ಊಟ್ಟು - ಬಣ್ಣಕೂಕು; ತೆಲು. ಉನುಫು - ಬಟ್ಟಿಗೆ | ಉನ್ನತಪ್ರಶ್ನೆ (ನಾ). ಮಹಾಪ್ರಶ್ನೆ ; ದೊಡ್ಡ ಪ್ರಶ್ನೆ 
ಬಣ್ಣಹಾಕು. ಸಂ. ಉನ್ನ] [ಉನ್ನತ * ಪ್ರ ಕ್ಸಿ] | 
ಉನಿಯಿಸು, ಉನಿಸ್ಕು (ಕ್ರಿ). ನೆನೆಯ ಹಾಕು; ನೆನಸು;[3| ಉನ್ನತಭೂಮಿ (ನಾ). ಎತ್ತರವಾದ ಭೂಮಿ; ತಿಟ್ಟು ; ದಿಣೆ. 
ತೋಯಿಸು : ಬಟ್ಟೆ ಯನ್ನು ಚೆನ್ನಾಗಿ ನೀರಿನಲ್ಲಿ ಉನಿಯಿಸು (ರೂಢಿ). | [ಉನ್ನತ * ಭೂಮಿ] 
ಉನಿಸು,: “ತೋಯಿಸು, ಮಡಿಗೆ ನೀರುಣಿಸು ” (ಜಾನಕೋ. ೨೦). | | | ಉನ್ನತವಲಯ (ನಾ). ಶಿಷ್ಟಜನರ ಸಮೂಹ :` ಶ್ರೀಮಂತ . 
[ಉನಿ -ಇಸ್ಕು] | 1 ಉನ್ನತವಲಯದಲ್ಲೆಲ್ಲ ಸಂಪರ್ಕವಿಟ್ಟುಕೊಂಡಿದ್ದನು (ಪುನರು. ಟೂ: 
ಉನಿಸು, "ಉನಿಯಿಸು? ನೋ. |! | [ಉನ್ನತ ನಲಯ] 


ಉನಿಸು. (ನಾ). (7): ಮಿಸುಗುವ ಮುಂಮು ಮುದ್ದುನಗೆ ಮೆಲ್ಲು ಡಿ | 55 ಉನ್ನತಾಂಶ (ನಾ). ಮಹತ್ತರವಾದ ಅಂಶ. [ಉನ್ನತ * ಅಂಶ] 
ಕುಂಕುವ ಕೋರೆನೋಟದಿಂ ದಸೆಗಳೆದೆಮ್ಮ ನೇಹವುನಿಸಂ. ಸವಿವಾಯ್ದೆ | ; ಉನ್ನತಾಧಿಕಾರ (ನಾ). ಮೇಲಿನ ಅಧಿಕಾರ ; ಹೆಚ್ಚಿನ ಅಧಿಕಾರ : 


ಯೂಡಿಯೂಡಿಯುಣ್ಬ ಸಸಿಮೊಗಂ (ಅಪ್ರತಿ. ೧೪೧-೧೦). [7]” | | ಉನ್ನತಾಧಿಕಾರದಲ್ಲಿರುವ ಜನ ವಿನೀತರಾಗಿರಬೇಕು (ರೂಢ). 
ಉನುಮನಿ (ನಾ). - "ಉನ್ಮನಿ ೧; ಮನ ಕರಣ ಧ್ಯಾನಕ್ಕೆ ತನು ಧ್ಮಾನ | [ಉನ್ನತ + ಆಧಿಕಾರ] 
ಮೂರ್ತಿಗೆ ಉನುಮನಿಯ ಉಲುಹಿನ ಭಾವಕ್ಕೆ (ಬಸಸ್ತೋ. ೨೮). ಉನ್ನುತಾಧಿಕಾರಿ (ನಾ). ಮೇಲಿನ ಅಧಿಕಾರಿ: ಕೆಳಗಿನ ಅಧಿಕಾರಿಗಳು 
[ಆ ಸಂ. ಉನ್ಮನೀ) 40, ಉನ್ನತಾಧಿಕಾರಿಗಳಿಗೆ ವಿಧೇಯರಾಗಿರಬೇಕು (ರೂಢಿ). 
ಉನ್ನು (ಗು). ಈ ನಡುವಣ ರೀತಿಯ : ಅನ್ನಕಾರ್ಯದ ದೇಹ [ಸಂ. ಉನ್ನತಾಧಿಕಾರಿನ್‌) 
ತಾನೆಲೆ ಮುನ್ನ ಕಾರ್ಯದ ಪುರುಷ ತಾನಹನಿನ್ನ ನೋಡುವುದೇನು ದೇಹವ ಉನ್ನತಾನತ (ಗು). ಏರುತಗ್ಗಾದ ; ಹಳ್ಳದಿಣ್ಣೆಯಾದ (ಕಿ). 
ಪುರುಷರಂತಹರೊ (ನಿಭಾಗ. ೧೧-೧೭-೧೪). [ಉನ್ನತ + ಆನತ] 


ಉನ್ನೆಂ - ನಡುವಣ ರೀತಿಯವನು,  ಪ್ರಕಾರದವನು:| | ಉನ್ನತಾಸನ (ನಾ). - ಉನ್ನತಪೀಠ: ಹೊನ್ನ ರನ್ನದೊಳಿಸೆವ 
*ಉನ್ನಮುಂತಪ್ಪನುಂತಹಂ? (ಕವಿಕಂ. ೨೧೮); ಅನ್ನಂ, ಉನ್ನಂ, [4 ಸಿಂಹಾಸನದ ಮೇಲೆ ಉನ್ನತಾಸನವಿತ್ತ ನಬಲಾಜನಂ ಸೋಲೆ (ನಂಬಿಕ. 
ಇನ್ನ, ಎನ್ನಂ (ಕಮದ. ೧೬೦ ವೃತ್ತಿ). [ದೇ.] ೩-೭೪). [ಉನ್ನತ + ಆಸನ] 


ಉನ್ನತಿ 
ಉನ್ನತಿ (ನಾ). ೧. ಮೇಲ್ಮೆ; ಹಿರಿಮೆ; ಶ್ರೇಷ್ಠತೆ: “ಪೆಂಪುನ್ನತಿ* 
(ಡತುನಿ. ೨೦); ನಿಜ ವಿಜಯಯಶಂ ಪರೆಯೆ ನೆಗಟ್ಸಿದನವನೀಧರೆಯೊಳ್‌ 
ಮಲ್ಲಪನ ತನಯನೆಂಬುನ್ನತಿಯಂ (ಅಜಿಪು. ೧-೩೯) ;- ತನ್ನ ಸಾಮರ್ಥ್ಯ 
ದೊಂದುನ್ನತಿಯಂ ನುಡಿಯುತ್ತುಂ (ಗಿರಿಕ. ೮-೮೬ ವ); ಅದಲುನ್ನಶಿಯ 
ತುದಿಮೊದಲನಜುಹೆನಲ್‌` (ಜೈಮಿಭಾ, ೧೦-೨೨). ೨. ಅಭ್ಯುದಯ; 
ಏಳಿಗೆ; ಅಭಿವೃ ದ್ಧಿ: ಆರತಿಗಳನೆತ್ತಿಯೆತ್ತಿ ಪಿಂಗದೆ ಮಂಗಳೋ 
ನ್ನತಿಯಂ ಕೊಂಡಾಡುತ್ತುಂ (ಗಿಗಿಕ. ೧೦-೪೫ ವ); ಸೌಮುಂಗ ಳ್ಳ 
ಮಾಗಿಯುಂ ಮೇಲೆಯುನ್ನತಿಯಪ್ಪುದೆ (ಜೈಮಿಭಾ. ೫-೫೩); ಕನ್ನೆರನ್ನೆ 
ಯರು ಪರಕೆಗೆಯಲಾ ಮನೆಯುನ್ನ ತಿವಡೆದೊಪ್ಪುವುದು (ಹದಿಬ. ೫-೨೫). 
&. ಎತ್ತರ; ಉಚ್ಛತೆ: ಹಿಮಾಲಯದ ಉನ್ನತಿ ಲೋಕಪ್ರಸಿದ್ಧ (ರೂಢಿ). 
ಉನ್ನತಿಗೆತರು - ಏಳಿಗೆಗೆ ತರು; ಅಭಿವೃದ್ದಿ ಪಡಿಸು. ಉನ್ನತಿ 
ಮಾಡು - ದೊಡ್ಡದುಮಾಡು ; ಹಿರಿದೆಂದು ಹೇಳು: ಮುಂದಿಟ್ಟು 
ಚಕ್ರಮಂ ತಿರಿತಂದುದುಮಂ ಪೂಟದಿರ್ದು ಬಯ್ತಂಗೊಳ್ಳೊಂದಂದದೆ 
ಕೊಂಡುದು ಮನದೇನೆಂದುನ್ನತಿಮಾಡಿ ಪೊಗಲಕ್ಕಿಯೊಳಗಜಕಿಯದುದೇ 
(ಆದಿಪು. ೧೪-೬೭). [ಸಂ.1 
ಉನ್ನತಿಕೆ, ಉನ್ನತಿಕ್ಕೆ, ಉನ್ನತಿರ್ಕೆ (ನಾ). ೧. ಡೊ ಡ್ಜಸ್ತಿಕೆ; 
ಮೇಲ್ಮೆ; ಹಿರಿಮೆ: “ ಉನ್ನತಿಕೆಯು ಪನ್ನತಿಕೆಯೆಸೆ ತಪ್ಪದು? 
(ಶಬ್ದಮಂ. ೩೬); ಧರೆಯೊಳ್‌ ಹರಿಶ್ಚಂದ್ರಭೂಭುಜಂ ತನ್ನ ಸಾರ್ದರ 
ಬೇಡಿದರ ಬಯಸಿದರ ಸೋಂಕಿದರ ಬೆರಸಿದರನು ತನ್ನಂತೆ 'ಮಾಳ್ಬುನ್ನತಿ 
ಕೆಯಂ ಕಂಡು ನಾಚಿಸಿಗ್ಗಾಗಿ ಸೆಡೆದು ಮರನಾಯ್ತು ಚಂಡನಂ (ಹಚಕಾ. 
೧-೪೨). ೨. ಏಳಿಗೆ; ಅಭಿವೃದ್ಧಿ ; ಶ್ರೇಯಸ್ಸು : ಪಿರಿದೀವ ಪೆಂಪು 
ಮೆಸೆದೊಪ್ಪಿಲ್ಹಪ್ಪುವಾರ್ಬ್ಬ್ರಣ್ನಿಸಲ್ನೇಣಿವರ್ಬ್ಬೀರದ ಚಾಗಳುನ್ನ ತಿಕೆಯಂ 
ಶ್ರೀರಾಜಮಾರ್ತ್ಪಣ್ನನ (ಎಕ. 11, ೧೩೩-೧೯ ; 989) ; ಈ ವರ ಧರ್ಮ 
ದಿಂದಘಕುಲಂ ಕಿಡುಗುಂ ಸುಖಮಕ್ಕು ಮಕ್ಷಯಶ್ರೀವಧು ಸಾರ್ಗು 
ಮುನ್ನಕಿಕೆಯಕ್ಕು ಮಳಂ ಕಿಡುಗುಂ (ಧರ್ಮಾಮೃ. ೭-೮8); ಮುನ್ನ 
ಮಾಡಿದ ಕರ್ಮಫಲ ಯತುಪರ್ಣನಲಿ ಸೇವೆಯನು ಮಾಡಿದ್ದ ಬನ್ನದುನ್ನತಿ 
ಕೆಯಲಿ ಬಂದುಡೆ ಸಾರ್ವಭೌಮರಿಗೆ (ನಳಚ. ೮-೫೩). ೩. ಪರಾಕ್ರಮ; 
ಸಾಹಸೆ: *ಉಬ್ಬಟಿಯುನ್ನತಿಕೆ ಪರಾಕ್ರಮದೊಳು ? (ಕಶರ. ೧೫) ; 
ನನ್ನಿಯಿದು ಮಧುಕೈಟಭಾದಿಗಳುನ್ನತಿಕೆಯೇನಾಯ್ತು ಕ್ರುತಿಭೂಕನ್ನೆ 
ಯನು ಕದ್ದವರ ಕಡುಹೇನಾಯ್ತು ಹೇಳೆಂದ ( ತೊರರಾ; ೬-೩೪-೧೭). 
ಉನ್ನತಿಕ್ಕೆ : ೧. ಸಿರಿಗಂ ಮೈಮೆಗಮುನ್ನತಿಕ್ಕೆಗಮಣಂ ಭೋಗಕ್ಕಮೇ 
ನಾಸೆಯೇ (ಧರ್ಮಾಮೃ. ೫-೩೦) ; ಶ್ರುತದ ಗ್ಗ ೪ ಕ್ಕೆ ತಪದುನ್ನ ತಿಕ್ಕೆ 
ತನ್ನೊಳೆ ನೆಗಲಕ್ತಿವೆತ್ತಿರೆ ಭೂವಿಶ್ರುತನೆನೆ ಸುಕೌಶಲ ವ್ರತಿಪತಿ ತಪದಿಂ 
ಶ್ರುತದಿನಾರುಮಂ ಗೆಲೆವಂದಂ (ಸಂರಾಮಾ. ೨-೫೧). ೨, ಬೇಸಜದಾಸ 
ಆದೆ ವನಾವಾಸಂಗಳೊಳುನ್ನತಶಿಕ್ಕೆ ನಿಲೆ ನಮೆದವರೊಳ್‌ ನೇಸನ್ನಿಕೆಯಿಂ 
(ಕಾವ್ಯಾವ. ೩೪೭). A ಉನ್ನ ಶಿರ್ಕೆ: ೧. ತತ್ಪುರೋಪವನ ಶಾಶ್ವತ 
ಲಕ್ಷ್ಮಿ ಯೊಳುಂನತಿರ್ಕೆಯು ಧನಕನಕಗಳಿಂದಮೆಸೆಗುಂ (ಮು 0 ಬ ರಾ. 
2೭11, ೧೨ ; 1225). [ಉನ್ನತ + -ಇಕೆ] 
ಉನ್ನತಿಕೆವಡೆ (ಕ್ರಿ). ಏಳಿಗೆಯನ್ನು ಹೊಂಡು ; ಅಭಿವೃದ್ಧಿ ಯಾಗು | 
ನತಜನಪಾಲಕನಿಕುರುಂಬಮೊಳುನ್ನತಿಕೆವಡೆದನವ ನವರಸರುಚಿರ 
ಪ್ರತಿಮೆಯ ತೆಆದಿ ವಿರಾಜಿಸಿದಂ ವಿಕ್ರಮ ಕೌರವರಾಜಂ (ಜಯಕಾ. 
೭-೬೦). [ಉನ್ನತಿಕೆ + ಪಡೆ|] 
ಉನ್ನತಿಕೆವೆೇಲು (ಕ್ರಿ). ಉನ್ನತಿಕೆಹೊಂದು ; ಏಳಿಗೆಯನ್ನು ಪಡೆ: 
ಸುರೇನ್ಹ್ರನಾಜ್ಞೈೆಯಂ ಮಂದರಗಿರೀಂದ್ರ ಪರಿವೇಷ್ಟಿಸಿದುದೆಂಬಂತಿರು 
(೦)ನ್ನತಿಕೆವೆತ್ತ ೫ ೫ ಪ್ರಾಕಾರದಿಂ (ಸೌಇಇ. Ix-i, ೩೨೨-೧೧; 1195). 
[ಉನ್ನತಿಕೆ + ಫೆಣು,] 


೯೪೨೯ 


20 


25 


40 


ಉನ್ನಯಿಸ್ಕು 


ಉನ್ನತಿಕ್ಕೆ "ಉನ್ನತಿಕೆ' ನೋ. 

ಉನ್ನತಿಗಿಡು (ಕ್ರಿ). ದೊಡ್ಡತನ ಕಡಮೆಯಾಗು ; ಹಿರಿಮೆಗುಂದು : 
ವ್ರತಿಗಳ್‌ ಮನುಗರ್‌ ಮುನಿಗಳ್‌ ಯತಿಗಳ್‌ ಸೆಡದಳ್ಳಿ ಬಳ್ಳಿ ಸುಗಿದಗಿದು 
ಕರಂ ಮತಿಗೆಟ್ಟರ್‌., . ಬುದ್ಧಿಗೆಟ್ಟರುನ್ನ ಕಿಗೆಟ್ಟಿ ರ ಸಗಿರಿಕ. ೮-೨೩). 

[ಉನ್ನತಿ * ಕಿಡ್ಕು (ಆ ಕೆಡು)] 

ಉನ್ನ ಶಿರ್ಕೆ "ಉನ್ನತಿಕೆ? ನೋ. 

ಉನ್ನತಿವಡೆ (ಕ್ರಿ). - ಉನ್ನತಿಕೆವಡೆ : ಏನುನ್ನತಿವಜೆದುದೊ ಚಾಗದ 
ನನ್ನಿಯ ಬೀರದ ನೆಗಟಕ್ಕೆ ಚಲದಗ್ಗಲಕಿಯಾ (ಎಕ. 11, ೧೩೩-೫೯ ; 982); 
ಆತನ ಮಹೋನ್ನತಿವಡೆದ ಪೆಂಪಂ ಕಾಣಲಾಜಣಿ'ಜಡಮತಿಗಳಾಗಿ 
(ಬಸಪು. ೩೨-೪೯) ; ತನ್ನ ತವರುಮನೆಗೆಲ್ಲ ತಾನೊಡತಿಯೆಂಬುನ್ನ ತಿವಡೆವು 
ದಆ್‌ಂದ. ತನ್ನಿನಿಯಫಿಗೂಳಿಗದವಳಪ್ರದು ಸಂಪನ್ನತೆ (ಹದಿಬ. ೩-೩೫). 

[ಉನ್ನತಿ + ಪಡೆ] 

ಉನ್ನುತಿವೇಲು (ಕ್ರಿ).*ಉನ್ನತಿಕೆವೆಟು: ವಿನಯೋನ್ನ ಕ್ಕಿವೆತ್ತ ನಿಜನಂದನ 
ನನರ್ಧಾಸನದೊಳ್‌ ಆ”ನೃಪಂ ಕುಳ್ಳಿರಿಸೆಯುಂ (ಕಾದಂ ಪೂ. ೪೯೨); 
ಮಾಚಯ್ಯ ನುನ್ನತಿವೆತ್ತನಾ ಪ್ರಮಥಪ್ರಸಾದಾಯತ್ತ ನವ್ಯಪ್ರಸನ 
ವೃಷ್ಟಿಯು ಮೇಲೆ ಸುರಿಯುತಿರೆ (ಬಸಪು. ೨೨-೫೭). [ಉನ್ನತಿ * ಪೆಜು] 

ಉನ್ನತೀಕರಣ (ನಾ). ಮೇಲಕ್ಕೇರಿಸುವುದು; ಮಹತ್ವ್ವವನ್ನುಂಟು 
ಮಾಡುವುದು: ವಚನಸಾಹಿತ್ಯ ಸುಸಂಸ್ಕೃೃತನೆನಿಸಿಕೊಂಡ ಸಾಹಿತ್ಯ 
ವನ್ನು ಹಿಂದೆಹಾಕುವ ಶಕ್ತಿಯನ್ನು ಪಡೆದುದು ವಚನದ ಶಕ್ತಿಗಾಗಿ; 
ವಚನಸಾಹಿತ್ಯ ಇರಿಸಿಕೊಂಡ ಮಾನವನ ಉಸ್ನತೀಕರಣಕ್ಕಾಗಿ (ಮಹಾಸಾ, 
೧೭ ಪ್ರಸ್ತಾ). [ಸಂ. 

ಉನ್ನತೇಚ್ಛ (ನಾ). ಉನ್ನತವಾದ ಇಚ್ಛೆಯುಳ್ಳವನು; ವಿಶಾಲ 
ಹೃದಯ. [ಸಂ..(ಉನ್ನತ * ಇಚ್ಛಾ ---)) 

ಉನ್ನತೇಶ (ನಾ). ಶ್ರೇಷ್ಠನಾದ ಒಡೆಯ ; ಮಹಾಪ್ರಭು: ಮಹಾ 
ಜನಂಗಳ್‌ . . . ಉನ್ನತೇಶಂಗೆ ಮಂಗಳದ್ರವ್ಯಮಂ ಕೊಂಡು: ಬರೆ 
(ನಂಬಿರ. ೭-೧೨). [ಉನ್ನತ + ಈಶ] 

ಉನ್ನ ತೋದರ(ಗು).೧. ಹೊರಬಾಗುಳ್ಳ; ಹೊರಳ್ಳಿೀಉಬ್ಬಿದ.(ನಾ). 
೨. ಉಬ್ಬಿದ ಹೊಟ್ಟಿಯುಳ್ಳವನು: “ಉನ್ನತೋದರನಲ್ಲಿ ಶಿವನಲ್ಲಿ 
ಬುಧ್ನಮೆಂಬುದು? '(ಮಂಗರಾ, ೧೪೩-೨೨). [ಉನ್ನತ * ಉದರ] 

ಉನ್ನದ್ಧ (ಗು). ೧. ಕಟ್ಟಲ್ಪಟ್ಟ. ೨. ಅಪರಿಮಿತವಾದ. ೩. ಗರ್ವಿತ 
ನಾದ; ಕೊಬ್ಬಿದ. "ಸಮುನ್ನದ್ದ.' ಪರಾ. [ಸಂ.] 

ಉನ್ನಮಿತ(ಗು). ಮೇಲಕ್ಕೆ ಎತ್ತಿದ: ಬಂದಂ ಕದನಕ್ಷೋಣೀತಲಕ್ಕುನ್ನ 
ಮಿತಬಹುಪತಾಕಾ ಪಟಚ್ಛನ್ನ ಮೇಘಾಸ್ಪದಮಂ ... ದಶಾಸ್ಮಂ 
(ಪಂರಾಮಾ. ೧೪-೧೨೯). [ಸಂ.] 

ಉನ್ನುಯನ (ನಾ). ೧. ಮೇಲೆ ಸಾಗಿಸುವಿಕೆ; ಮೇಲಕ್ಕೆ ಒಯ್ಯು 
ವುದು; ಎತ್ತುವಿಕೆ. ೨.:(ಬೈತಲೆ) ಬಿಡಿಸುವುದು: ಅನಂತರಮ 
ವರ್ಗೆ ಪುಂಸವನ ಸೀಮಂತೋನ್ನ್ನಯನಾದಿ ಸಕಲಮಂಗಳಮಂ ದಶರಥ 
ನರನಾಥಂ ಮಾಟ್ಬುದುಂ (ಪಂರಾಮಾ. ೩-೧೩೩ ವ). ೩. ತರ್ಕಿಸು 
ವುದು ; ಊಹಿಸುವುದು. ೪. (ಉಕ). ಉದಾತ್ಮೀಕರಣ. [ಸಂ.] 

ಉನ್ನಯಿಸ್ಕು, ಉನ್ನ್ಸೈಸು (ಕ್ರಿ). ೧. ನಡಸು; ನಿರ್ವರ್ತಿಸು: 
ಮುನ್ನ:ಂ ಭಾರ್ಗನಮುನಿ . . * ಸಗರನೆಂಬಂಗೆಂತಂತುನ್ನಯಿಸಿದನಾ 
ಗೌತಮನುನ್ನತ ತದ್ವಂಶಸದೃಶ ಸಂಸ್ಕಾರಮುಮಂ (ಸೌನಂದ- ೧-೨೫). 
ಉನ್ನ್ನೈಸು : ೨. ಬರೆಯಿಸು : ನಿನ್ನ ಮಗನಿಗೆಮ್ಮ ಭಾಗ್ಯವೆಲ್ಲವ 
ಕೊಟ್ಟು ಚೆನ್ನಾಗಿ ನಡೆಯಿಸಿಕೊಂಬೆ ಇನ್ನಿದಕೆಣಿಕೆ ನಿನಗೆ ಬೇಡವೆಂದವ 
ನುನ್ನೊಸಿ [ಪಾಠಾಂ. ಮನ್ನಿಸಿ)ದನು ಕಾಗಜವನು (ಕುರಾಸಾಂ. ೧೭-೬೭). 

[ಉನ್ನಯನ + -ಇಸ್ಕು] 
$9 


ಉನ್ನಯಿಸ್ಕು 


ಉನ್ನಯಿಸ್ಕು "ಉನ್ನಿಸು' ನೋ. | 
ಉನ್ನನಿಸು "ಉನ್ನಿಸು' ನೋ. 
ಉನ್ನಾಯ (ನಾ). ಎತ್ತರಿಸುವುದು; ಎತ್ತುವುದು. '[ಸಂ-] 
ಉನ್ನಾಹ (ನಾ). ೧. ಸಂಭ್ರಮ; ಉನ್ನತಿ : ಹರುಷವನುಂಬ 
ಉನ್ನಾಹಂಗಳಿಂದ ಪುರಂದರವಿಕಲರೇಯನ ದಯದಿಂದ ಸುರಯಸಷಿ 
ನರರಿಗೆಲ್ಲವು ನಿಜಾನಂದ (ಕನ್ನನು. 1, ೨೯೪). ೨, ಗರ್ವ; ಹೆಮ್ಮೆ. | 
೩. ಗಂಜಿ. [ಸೆಂ.] 
ಉನ್ನಾಳೆ (ನಾ). ಕೀಳುತರಗತಿಯ ಧಾನ್ಯ; ಹಾರಕ: “ಉನ್ನಾ 
(ಪಾಠಾಂ. ನ್ಮಾ]ಳಮಾ ಕೋದ್ರವಂ ಹಾರಕು? (ಮಂಗರಾ. KR] 
"ಉನ್ಮಾಳ' ಪರಾ. Wl. 
ಉನ್ನಿದ್ರ (ಗು). ೧. ನಿದ್ರೆಯಿಲ್ಲದ; ಎಚ್ಚರಗೊಂಡ. ೨. ತ 
ವಿಕಾಸವಾದ: *ಉನ್ಮೀಳಿತಂ . . . ಉನ್ನಿದ್ರಂ . . . ವಿಕಾಸಃ-- ಈ 
೯ ಅಲರ್ಪುದರ್ಕೆ ಪೆಸರ್‌? (ಹಲಾಯು. ೩೧-೩೩); ನಿನ್ನ ಮುಖದಂತೆ 
ಕಮಲಮಿದುನ್ನಿದ್ರಂ ನಿನ್ನ ತಳದವೋಲಾರಕ್ತಂ ನನ್ನಿಯನೀ ಪಬ್ಲವಂ 
(ಕವಿರಾ. ೩-೬೨) ; ಉನ್ನಿದ್ರ ಕೈತಕ್ಕ ಪರಾಗಶ್ರೇಣಿ (ರಾಜಕೇ. ೫-೯೩). 
[ಸಂಜ]. 
ಉಸ್ನಿದ್ರತೆ (ನಾ). ನಿದ್ರೆಯಿಲ್ಲದಿರುವಿಕೆ; ಎಚ್ಚರವಾಗಿರುವಿಕೆ : 
ದಿನದೊಳ್‌' ಸಜಳತೆಯಿಂ ಮತ್ತ ಕಿನಳಿನಮಂ ಮತ್ತ ಮಿರುಳೊಳುನ್ಸಿದ್ರತೆ | 
ಯಿಂಡೆನಸುಂ ಚಕೋರ ಕುಮುದಮನನುಕರಿಸಿದುದಾ ವಿಯೋಗ 
ವಿಧುರೆಯ ಕಣ್ಣಳ್‌ (ಚಂದ್ರಫು. ೫-೧೨೫). [ಸಂ. ಉನ್ನಿದ್ರತಾ] 
ಉಸ್ನಿದ್ರೆ (ನಾ). ನಿದ್ರೆಯಿಲ್ಲದವಳು; ಎಚ್ಚರಗೊಂಡವಳು: ಕನಸು 
ಗಂಡು ಮಂಗಳಪಾಠಕರ ಪುಣ್ಕರವಂಗಳೊಳಂ. . . ಉನ್ನಿದ್ರೆಯಾಗಿ 
(ಅಜಿಪು. ೩-೧೨ ವ). [ಸೂ. ಉನ್ನಿದ್ರಾ] 
ಉಸ್ನಿಮರ (ನಾ). ಒಂದು ಜಾತಿಯ ಮರ: ಉನ್ನಿಮರ, ಕಲ್‌ 
ಬೋವು, ದೊಡ್ಡೆಲೆಭೋಗಿ (ಮೈಚಿಗಿ. ೪೪-೮೭೪). 
[ಉನ್ನಿ + ಮರ] 
ಉನ್ನಿಸು, ಉನ್ನಯಿಸ್ಕು, ಉನ್ನವಿಸು (ಕ್ರಿ). ಭಾವಿಸು; ಯೋಚಿಸು; 
ಎಣಿಸು; ಆಲೋಚಿಸು; ಊಹಿಸು: ಆರಂ ಗಡುನ್ನಿಸದು ತನು 
ಮನವ ಮೇಣಿನ್ನಾರುತ್ಯಧೀರತೆಯನಾಹರಿಸದು (ಅನುಮು. ೮೨); 
ತನ್ನೊಳು ಸುಖದುಃಖನೋಹಾದಿಗಳು ತೋಣಲುನ್ನಿಪುದವನೆಲ್ಲ ಗುಣ 
ಮಯವೆಂದು (ಕೈವಲ್ಯ. ೩-೫-೧); ತನ್ನೆದೆಯೊಳಗದು ಹೊಳೆದುದೀಗಹು 
ದಣ್ಣ ನಿನ್ನೊಡನುಸುರುವೆನೆಂದು ಉನ್ನಿ ಸುತಿದ್ದೆ ನಷ್ಟ ಕೊಳು ಮುಂಚಿದೆ 
(ಭರಚ. ೪೫-೯೪); ಮೂಜಗದೊಳುನ್ನಿಸಲ್‌ ನಿನಗೆ ಪಡಿಯಹರುಂಟಿ 
(ಜೈ ಮಿಭಾ. ೨೩-೫೯); ಚಿನ್ನಕೆ ಪರಿಮಳ ಬಂದಂತಹುದೆಂದುನ್ನಿಸಿದನು 
ಮನದೊಳಗೆ (ಗೋಮಟೀ. ೬-೮೬) ; ಮಂತ್ರಿ ಅರಮನೆಗೆ ಬಂದು ತಾನು 
ಉನ್ನಿಸಿದ ಬಗೆಯನ್ನು ಆಲೋಚಿಸಿ ಅರಸನನ್ನು ಬೀಳ್ಕೊಂಡ (ಬಿದುರೆ. 
೧೬೫). ಉನ್ನಯಿಸ್ಕು : ತಾನೋದಿ ಮಗುಟ್ವನ್ನಂ ತದ್ಭವಸೇನನ 
ದುಸ್ಕರ್ಮದ ಫಲದಿಂಮುಂ ತಾನುನ್ನಯಿಸಿದ ವರುಷದ ಮೇಲೆಣ್ಬಗಲೆಯ್ತ 
ರಲಿತ್ತ (ಜಯಕಾ. ೧೨-೫೮). ಉನ್ಮವಿಸು ; ತನ್ನ ಮನದೆಣಿಕೆಗಳು 
ಬೇಜಹುದನುನ್ನ ವಿಸಿ ನೋಡಿದೊಡೆ ದೈವದ ಭಿನ್ನತಂತ್ರವನಜಸಯಲಳವೇ 
ದೈವಗತಿ ಬೇಆಕಿ (ಕಿಮ್ಮಸ್ತ್ರೀ. ೨-೫೧).  [ಉನ್ನು * -ಇಸ್ಕು] 
ಉನ್ನುು (ಕ್ರಿ). ಭಾವಿಸು; ಯೋಚಿಸು; ಎಣಿಸು: ಪಿಂದಧಿಕ ಕಬ್ಬಿಗರ 
ಕಬ್ಬಂಗಳಿರಲೀ ಪ್ರಬಂಧವೇನೆಂದುನ್ನದಾ [ಪಾಠಾಂ. ದೆನ್ನದಾ, ಡೆನನಾ] 
ಲಿಪುದು ರಸಿಕರು (ಮದೇಪು. ೧-೧೪). 
(ದೇ. | ಶಮಿ. ಉನ್ನು ; ಮಲ. ಉನ್ನಿ, ಉನ್ನು ; ತೆಲು. ಉಂಕಿಸು; 
ಕುನಿ, ಒನ್ಬಿನೈ; ಬ್ರಾಹೂಈ. ಹುನ್ನಿಂಗ್‌] 


ESE. es 


ಮ ——————————————— 
— ಭಳ ೨೨೨2೨2೨2೨೪ಾ ೭. 


5 


10 


25 


80 


46 


ಉನ್ಮತ್ತೆ 

ಉನ್ನ್ಹು "ಉಂ? ನೋ. 

ಉನ್ನುನ್ನಂ (ಅ). ವಿಶೇಷವಾಗಿ; ಹೆಚ್ಚಾಗಿ; ಅತಿಶಯವಾಗಿ (?): 
ಪೂವಿನ ಪೊರಜೆಯೊಳುನ್ನುನ್ನಂ ಸೊಗಯಿಪಂತೆ ಕಣ್ಣೆ ಸೆದಿರ್ಪಳ್‌( ಶಾಂತಿಪು. 
೮-೧೬) ; ಕುಮಾರರುಗ್ರೋಗ್ರಮೆನಲ್‌ ಸನ್ನುತ ತಪಃಪ್ರಭಾನದೊಳು 
ನ್ನುನ್ನಂ ನೆಗಲ್ಲು ತತ್ಸಮಾಧಿಯನಾಂತರ್‌ (ನೇಮಿಪು. ೬-೫೯). 

[ಉನ್ನಂ + ಉನ್ನಂ?] 

ಉನ್ನೆ (ನಾ). ಆ ನಡುವಣ ಕಾಲ. "ಉನ್ನೆಗಂ' ಪರಾ. [1] - 

ಉನ್ನೆಗಂ (ಅ). ಆ ನಡುವಣ ಕಾಲದಲ್ಲಿ; ಅಲ್ಲಿಯವರೆಗೆ; ಆಪೇಳೆಗೆ: 
“ಅನ್ನೈಗಂ . * * ಉನ್ನೆ ಗಂ, ಉನ್ನೈನರಂ, ಉನ್ನೆವರೆಗಂ ಇ ಇವುಸೀಮಾ 
ಪ್ರಮಾಣ ಶಬ್ದಂಗಳ್‌ * (ಕಶಸಾ. ೨೬-೫೪೭) ; “ಉನ್ನೆಗಮೆನಲಕ್ಕುಂ 
ತಾಮಿನ್ನುಂ ಕಾಲಪ್ರಮಾಣಂ? (ಕವಿಕಂ. ೨೨೧). [ಉನ್ನೆ * -ಗಂ] 

ಉನ್ನೆ ನರಂ (ಅ). - ಉನ್ನೆಗಂ: *ಉನ್ನೆವರಂ . ,'. ಕಾಲಪ್ರಮಾಣಂ? 
(ಕವಿಕಂ. ೨೨೦, ೨೨೧); ಉನ್ನೆವರಂ ಉನ್ನೆ ವರೆಗಂ (ಶಬ್ದಾನು. ೪೩೬, 
ಪ್ರಯೋ). [ಉನ್ನೆ + -ವರಂ] 

ಉನ್ನೆವರೆಗಂ (ಅ). ಎ ಉನ್ನೆಗಂ : “ಅನ್ನೆಗಂ, ಅನ್ನೈವರಂ . . , ಉನ್ನೆ 
ವರಂ, ಉನ್ನೆವರೆಗಂ- ಇವು ಸೀಮಾಪ್ರಮಾಣ `ಶಬ್ದಂಗಳ್‌? (ಕಶಸಾ. 
೨೬-೫೪೭) ; “ಉನ್ನೆವರೆಗಂ ... ಕಾಲಪ್ರಮಾಣಂ? (ಕವಿಕಂ. 
೨೨೦, ೨೨೧). [ಉನ್ನಿ + -ವರೆಗಂ] 

ಉನ್ನೇಯ (ಗು). ತರ್ಕಮಾಡಬಹುದಾದ ; ಸಾದೃಶ್ಯದಿಂದ ನಿಶ್ಚ 
ಯಿಸಬಹುದಾದ. [ಸಂ.] 

ಉನ್ನೈಸು "ಉನ್ನಯಿಸ್ಕು' ನೋ. 

ಉನ್ಮಗ್ನು (ಗು). ಮುಳುಗಿ ಮೇಲೆದ್ದ : ಸಿಂಧುವಿನೊಳ್‌ ಕೊಡಿದ ಗುಹಾ 
ಮಧ್ಯದೊಳುನ್ಮ ಗ್ನನಿಮಗ್ನಜಲ ನಿಮ್ನಗಾತಟದೊಳ್‌' ಬೀಡ ೦ ಬಿಡಿಸಿ 
(ಆದಿಪು. ೧೩-೫೦ ವ). [ಸೆಂ.] 


ಉನ್ಮಜ್ಜನ (ನಾ). (ನೀರಿನಲ್ಲಿ) ತೇಲಾಡುವಿಕೆ, ಎದ್ದು ಬರುವಿಕೆ. 


[ಸಂ.) 
ಉನ್ಮತ್ತ (ಗು). ೧. (ಬಹಳವಾಗಿ) ಮದಿಸಿದ; ಕೊಬ್ಬಿದ; 
ಸೊಕ್ಕಿದ: ಕಿಟೀಯಾತಂ ನಿಸರ್ಗದಿಂ ವಕ್ರಗತಿಪರಿಣಾಮದಿನುದ್ದೃತ್ತ 
ಚಿತ್ತದಿನುನ್ಮತ್ತನಾದಂ (ಸು ಕು ಮಾ. ೨-೫೭ ವ); ಮತ್ತಳಾಶಿನಿಯನೆಳೆ 
ದುನ್ಮತ್ತರಾವಣಂ ನೆಗೆದನಂಬರಕೆ (ಶ್ರೀರಾಮಾ. ೨೪೭-೫೧೭). (ನಾ). 
೨. ಹುಚ್ಚುಹಿಡಿದವನು; ಬುದ್ಧಿಭ್ರಮಣೆಯಾದವನು: ಅವನೀ 
ಉನ್ಮತ್ತ ಈ ಸರಿಯ ಹೊತ್ತಿನೊಳು ಕೊಳಲ ಬಾರಿಸಿ ಮಧುರ ರಾಗವನು 
ರಚಿಪನಿಂತೆ (ಗೋಕುನಿ. ೧). ೩. ದಶ್ತೂರದ ಗಿಡ ; ಉಮ್ಮತ್ತಿಗಿಡ : 
“ಉನ್ಮತ್ತ - ಉಮ್ಮತ್ತದ ಗಿಡ? (ನಾನಾರ. ೧೧೭ ಟೀಕು). [ಸಂ.] 
ಉನ್ಮತ್ತತನ (ನಾ). - ಉನ್ಮತ್ತತೆ (8). [ಉನ್ಮತ್ತ + -ತನ] 
ಉನ್ಮತ್ತತಾರುಣ್ಯ (ನಾ). ಮದಿಸಿದ ಪ್ರಾಯ; ಸೊಕ್ಕಿದ ಯೌವನ: 
ಉನ್ಮತ್ತತಾರುಣ್ಯವು ಆ ಎಚ್ಚರಿಕೆಯನ್ನು ಹೆಜ್ಜೆ ಹೆಜ್ಜೆಗೆ ಸ್ಮರಿಸುವಷ್ಟು 
ತಾಳ್ಮೆಯುಳ್ಳದ್ದಿರಲಿಲ್ಲ (ಜಯಂತ. ೩೬೨). [ಉನ್ಮತ್ತ * ತಾರುಣ್ಯ) 
ಉನ್ಮತ್ತತೆ (ನಾ). ೧. ಸೊಕ್ಕು; ಕೊಬ್ಬು; ಮದ: ವಿದ್ಯಾರ್ಥಿಯ 
ಉನ್ಮತ್ತತೆಯನ್ನು ಶಿಕ್ಷಕನು ಸಹಿಸಿಕೊಳ್ಳಬೇಕೇ (ರಂಗರೊ €, ೫೭). 
೨. ಹುಚ್ಚು; ಬುದ್ಧಿಭ್ರಮಣೆ. [ಸಂ. ಉನ್ಮತ್ತತಾ] 
ಉನ್ಮತ್ತೆ (ನಾ). ೧. ಸೊಹ್ಕಿದವಳು; ಮದವೇರಿದವಳು; ಕೊಬ್ಬಿ 
ದವಳು : ಅತ್ತೆ ನಾದಿನಿಯರೊಳಳುಕದೆ ಕಾದುವುನ್ಮತ್ತೆಯರೀ ಕೃತಿಗೇಳೆ 
ಉತ್ತ ಮಗುಣಗಳಿಂದೊಳಗುಗೈದವರೊಳು ಪತ್ತುಗೆವೆರಸಿ ಬಾಳುವರು 
(ಹದಿಬ. ೧-೫೮). ೨. ಹುಚ್ಚಿ; ಬುದ್ಧಿ ಭ್ರ ಮಣೆಯಾದವಳು. 
[ಸಂ. ಉನ್ಮತ್ತಾ] 


ಉನ್ಮದ ೧ ಉನ್ಮಾರ್ಗತೆ 


ಉನ್ಮದ (ಗು). (ಅತಿಯಾಗಿ) ಸೊಕ್ಕಿದ; ಕೊಚ್ಚೇರಿದ; ಉದ್ರೇಕ| | ಉನ್ಮಹಿಮ (ನಾ). ಉನ್ನತವಾದ ಮಹಿಮೆಯುಳ್ಳವನು; ಮಹಾ 


ಗೊಂಡ: .ಚೂತಕುಜಾತಮಾಗಳೀಗಳೆ ನನೆವೋದುದಿಂದೊಳದಿನುನ್ಮದ |. ಮಹಿಮ: ಚಿನ್ಮಂಡನನುದ್ಭಟನುಜಕೆ ನಗೆ ಭಾಸ್ವನ್ಮುದದಿಂ ನೆತ್ತಮ 
ಸಟ್ಟದವೃಂದಮಾಗಳೀಗಳಿ ಮೊರೆದ ತ್ತು. (ಆದಿಪು. ೧೩-೫). (ನಾ). ನಾಡುತೆ ಹಿಮಕೃನ್ಮುಖಿ ಕೇಳಲ್‌ ಪೇಳಿದನೋಹಿಲನುನ್ಮಹಿಮನ ಕಥೆಯಂ 
೨.(ಅತಿಯಾದ) ಸೊಕ್ಕು; ಮದ; ಕೊಬ್ಬು. ೩. ಉದ್ರೇಕ. [ಸಂ.! (ಉದ್ಭದೇ. ೩ ಸೂಚನೆ). (ಸಂ. 


ಉನ್ಮದನ (ನಾ). - ಉನ್ಮಾದನ : ಓಹೋ ಉನ್ಮದನನುದನೆ [ಪಾಕಾಂ.! 5| ಉನ್ಮಾಥ (ನಾ). ೧. “ಕೊಲ್ಲುವುದು ” (ಅನುರ. ಟಕ). ೨. ಬೋನು: 
ಉನ್ಮದ ಮದನಸ]ಮೋಹನ ಸ೨ತಾಪನಂ ವಶೀಕರಣಾಸ್ತ್ರಪವ್ಯೂಹಂ। | “ಉನ್ಮಾಥಃ, ಕೂಟಿಯಂತ್ರಂ, ನಿಯಂತ್ರಣಂ - ಈ ೩ ತಗವುದು [ಬಲೆ, 
ವ್ಯರ್ಥಮಿದೆಂದುತ್ಸಾಹಂಗುಂದುತ್ತೆ ಮದನನಂದಿಂತೆಂದಂ (ಗಿರಿಕ, | ಬೋನು) ೫ (ಹಲಾಯು. ೧೨೯-೯೭). [೫.] 
೮-೩೫). [ಸಂ.] ಉನ್ಮಾದ (ನಾ). ೧. ಹುಚ್ಚು; ಬುದ್ಧಿಭ್ರಮಣೆ: ಪ್ರಯಪುತ್ರ 
ಉನ್ಮದನಜಾಣ (ನಾ). - ಉನ್ಮಾದನ : ಮದನಂ ದಿವ್ಯಜ್ಞಾನಿಯ ವಾತ್ಸಲ್ಯಮಧುನಿನೊಳ್‌ ಮುಳುಗಿಮಿಂದಾ ನೃಪೋನ್ಮಾದವತಿವಿಷನುತೆಗೆ 
ನಿರದುಿ ಸರ್ವಜ್ಞನನುನ್ಮದನಬಾಣದಿಂ ತೆಗೆದೆಚ್ಚಂ (ಗಿರಿಕ. ೮-೨೭). |10| ನೆಗೆದುದಯ್‌ ( ಶ್ರೀಕಾಮಾ, ೧೦೦-೩). ೨. [ಕಾವ್ಯಮಿಾ] ಸಂಚಾರಿ 
[ಉನ್ಮದನ * ಬಾಣ] ಭಾವಗಳಲ್ಲಿ ಒಂದು: ಮತಿ ಲಜ್ಜೆ ;,. ಉನ್ಮಾದ . : . ಅಪಸ್ಮಾರಗ 
ಉನ್ಮದಾಳಿನಿ (ನಾ). ಸೊಕ್ಕಿದ ಹೆಣ್ಣುದುಂಬಿ; ಮದವೇರಿದ ಳೆಂಬ ಮೂವತ್ತುಮೂಣಜು ಸಂಚಾರೀಭಾವಂಗಳಿಂ (ವಿವೇಕ. ೨೨೭). 
ಹೆಣ್ಣುಭೃಮರ: ವಿಕಸಿತ ಶಾತಕುಂಭ: ಸರಸೀರುಹವಕ್ಕ್ಟ್ರೆಯನುನ್ಮ ೩. ಒಂದು ಗಿಡದ ಹೆಸರು: “ಉಲಿಗನುನ್ಮಾದ [ಪಾಠಾಂ. ಉನಾಡ] 
ದಾಳಿನೀ ಚಿಕುರೆಯಂ ಮೃಗಾಕ್ಷಿಯಂ (ಸುಕುಮಾ. ೫-೫೫). ನಕ್ಕು? (ಮಂಗರಾ. ೩೬-೧೭). [ಸಂ.] 

[ಉನ್ಮದ + ಅಳಿನಿ (ಎ ಆಲಿನಿ)] 13| ಉನ್ಮಾದಕಾರಿ (ಗು). ಉನ್ಮಾದಕ್ಕೆ ಕಾರಣವಾದ ;' ಹುಚ್ಚನ್ನು 
ಉನ್ಮದಿಷ್ಟು (ನಾ). ಹುಚ್ಚು ಹಿಡಿದವನು; ಉನ್ಮತ್ತನಾದವನು: ಉಂಟುಮಾಡುವಂಥ : ಹೃದಯದಲ್ಲಿ ಆದ ವಿಪ್ಲವದಂತೆ ಪಿಟೀಲಿನ 
“ಪಿಶಾಚಾವೇಶ ಮೊದಲಾದುವುಗಳಿಂದ ಮೈಮೇಲೆ 'ಪ್ರಜ್ಞೆಯಿಲ್ಲ ತಂತಿಗಳ ಮೇಲೆ ಹಿಡಿದ ಕಮಾನಿನಿಂಬಾಗುತ್ತಿದ್ದ ಉನ್ಮಾದಕಾರಿ ನರ್ತನ 
ದವನು? (ಅಮರ. ಟೀಕೆ): (ಸೆಂ. (ವಾತ್ಸಲ್ಯ. ೪೯). [< ಸಂ. ಉನ್ಮಾದಕಾರಿನ್‌) 
ಉನ್ಮಧುಕೆ (ನಾ). ದೊಡ್ಡ ಕಣಿಗಿಲು ಗಿಡ; ಹೆಗ್ಗಣಿಗಿಲು : “ದ್ವಿಪೆ ನ್ಮಾದನ (ನಾ). ಕಾಮನ ಪಂಚಬಾಣಗಳಲ್ಲಿ ಒಂದು: ಉನ್ಮಾದನ 
ಉನ್ಮಧುಕೆ (ಪಾಠಾಂ. ಕಿ. ಉನ್ಮದಿಕೆ, ಉನ್ಮಧಿಕೆ] ಪೆರ್ಗಣಿಗಿಲ್‌|20 ಮದನ ಮೋಹನ ಸಂತಾಪನ ವಶೀಕರಣನೆಂಬ'ಪಂಚಮಂತ್ರ ಬಾಣ 


(ಮಂಗರಾ. ೪೨-೩೭). [ಸಂ. ಉನ್ಮಧುಕಾ) ಪ್ರಯೋಗ ಪ್ರತಾಪ ಪ್ರವೀಣರಿಂ (ವಿವೇಕ. ೨೩೦). [ಸಂ.3 
ಉನ್ಮನ (ನಾ). ೧. ಉತ್ಕಂಶತೆಯಿಂದ ಕೂಡಿದ ಮನಸ್ಸು; ಉದ್ರೇಕ ಉನ್ಮಾದವಂತ (ನಾ). ಹುಚ್ಚುಹಿಡಿದವನು ಜೆ ಬುದ್ಧಿಭ್ರಮಣೆ 
ಗೊಂಡ ಮನಸ್ಸು: ಉನ್ಮನಮೆ ಮಾಟ್ಕುಮುತೈೆ ಯನುನ್ನಿದ ಬರ್ಹಿಣ ಯಾದವನು. [< ಸಂ. ಉನ್ಮಾದವತ] 


ಶಿಖಂಡಿಕೇಕಾವಿರುತಂ ತನ್ಮಧುರಧ್ವನಿಯುಂ (ಕಾವ್ಯಾವ. ೪೬ರ) ; ಉನ್ಮ 
"ನದ ರಾಜ್ಮದಲಿ ವಿಹರಿಸುವ ಎಳೆಯ ಜೀವವದು (ಸಮ 8 «. ೭೬೧). |23 
೨. ಕಾತರವಾದ ಮನಸ್ಸುಳ್ಳವನು ; ಉತ್ಕೃಂಠತೆಯಿಂದ ಕೂಡಿದ 
ಮನದವನು. "ಉನ್ಮನಾವಸ್ಥೆ' ಪರಾ. 

ಉನ್ಮನವಾಗು -'ಮನಸ್ಸಿಗೆ ಮಾರಿದ ಅವಸ್ಥೆ ಯಾಗು : ಸುಜ್ಞಾ 
ನದ ಪ್ರಜ್ವಲಿಸುವ ಪ್ರಭೆಯಲ್ಲಿ ಭಾವ ಬೆಳಗಿ ನಿರ್ಭಾಫವಾಗುತ್ತದೆ. 


ಉನ್ಮಾದಾವಸ್ಥೆ (ನಾ). ಉನ್ಮಾದದ ಸ್ಥಿತಿ: ತಾಯಿ ಎತ್ತಿಕೊಂಡು ಸಂತೈ 
ಸಿದ ಮಗುವಿನಂತೆ ಕುವರನ ದುಃಖ ಊರ್ಧ್ವ ಉನ್ಮಾಜಾವಸ್ಥೆ ಯಿಂದ 
ಅಧೋಮುಖವಾಯಿತು (ಶಾಂತಲಾ. ೧೮೭). [ಉನ್ಮಾದ * ಅವಸ್ಥೆ) 

ಉನ್ಮಾದಿ (ನಾ). - ಉನ್ಮಾದವಂತ. [ಆ ಸಂ. ಉನ್ಮಾದಿನ್‌) 

ಉನ್ಮಾದಿನಿ (ನಾ). ಹುಚ್ಚಿ; ಬುದ್ಧಿಭ್ರಮಣೆಯಾದವಳು: ಯಶೋದೆ 
ಆ ಮಾತು ಕೇಳಿದೊಡನೆಯೇ ಉನ್ಮಾದಿನಿಯಂತೆ ಎದ್ದು ಕುಳಿತಳು 


ಮನ ಮಹವನಿಂಬುಗೊಂಡು ಉನ್ಮನವಾಗುತ್ತದೆ (ಮೋಳಿಮಾ, ೩ ಪ್ರಸ್ತಾ). |50| (ವಾತ್ಸಲ್ಯ. ೩೨೮). [ಸಂ. ಉನ್ಮಾದಿನೀ) 
ಉನ್ಮನಳು - ಕಾತರಗೊಂಡ ಮನದವಳು; ವಿಮನಸ್ಕಳಾದ ಉನ್ಮಾನ (ನಾ). ೧. ಮೇಲಕ್ಕೆತ್ತಿ ತೂಗುವುದು, ಅಳೆಯುವುದು. 
ವಳು : ಅವಳು ಉನ್ಮನಳಾಗಿ ಅವರಿಗಾಗಿ ಕಾಯುತ್ತಿದ್ದಳು (ಕಸ್ತೂರಿ. ೨. ತೂಕ; ಅಳತೆ. ೩. ಬೆಲೆ; ಕ್ರಯ. [ಸಂ.7 


೪-೭೫; 1964). [ಆ ಸಂ. ಉನ್ಮನಸ್‌'] 

ಉನ್ಮನಾವಸ್ಥೆ (ನಾ). ಉನ್ಮನದ ಅವಸ್ಥೆ, ಸ್ಥಿತಿ: ತೂಕತಪ್ಪಿದ 
ಅವನ ಮಾತಿಗೆ, ಅವನ ಈಗಿನ ಉನ್ಮನಾವಸ್ಥೆಯೇ ಕಾರಣವಿರಬೇಕು | 55 
(ಸರಿಲ. ೫೮). [ಉನ್ಮನ + ಅವಸ್ಥೆ] 

ಉನ್ಮನಿ (ನಾ). ೧.[ಯೋಗ] ಬ್ರಹ್ಮರಂಥ ಪ್ರದೇಶದ ಮೇಲುಭಾಗ; 
“ಸಹಸ್ರಾರ ಮತ್ತು ಭ್ರೂಮಧ್ಯ ಇವುಗಳ ನಡುವಣ ಭಾಗ” 
(ಅವಚಂ. ಕೋಶ) ; ಬಸವಣ್ಣನ ಗಳ ಮುಖ ಭ್ರೂಮಧ್ಯ ಉನ್ಮನಿ 
ಉತ್ತಮಾಂಗ ಪರಿಯಂತವು ಲಿಂಗಸ್ವರೂಪದೊಟ್ಟಲ, ಕಂಡೆನಯ್ಯ |40 
(ಅವಚಂ. ೨೦೧-೯೦೭). ೨. [ಯೋಗ] ಯೋಗದಲ್ಲಿನ ಮೂರು ಅವಸ್ಥೆ 
ಗಳಲ್ಲಿ ಒಂದು: “ಉನ್ಮನೀ ಮನೋನ್ಮನೀ ಸಹಜೆಯೆಂಬವಸ್ಥಾ 
ತ್ರಯಮಂ” (ವಿವೇಕ. ೧೫೪); ಸರ್ವಕರಣಂಗಳು ನಿವೃತ್ತಿಯಾಗಿ: 
ಮನವುನ್ಮನಿಯಲ್ಲಿ ನಿಂದು ಸಮರಸ ಸಮಾಧಿಯಲ್ಲಿಯಿದ್ದನಯ್ಯಾ 
(ಪದ ಗೋ. ೨೬೪-೨೩೮) ; ಸಮನಿಯೊಳು ವಿಷ್ಣು ಮತ್ತುನ್ಮಸಿಯ್ರೊಳುಂ | 4 
ನೀನೆ ನಿಮಲನ್ನಿರಂಜನಂ (ವೆಂಕಾರಾ. ೬-೫೮-೨೬). [ಸಂ. ಉನ್ಮನೀ) 


ಉನ್ಮಾರ್ಗ (ನಾ). ೧. ಎತ್ತರವಾದ ದಾರಿ, “ಮಾರ್ಗ: ಸತತಂ 
ರಾಗಾವಿಳಂ ಪೀಡಿತಕುನಷಯನುನ್ಮಾರ್ಗಸಂಸಕ್ತೆಂ. . . ಖರದಂಡ. 
ಪ್ರಿಯಂ ತಾನೆನಿಪ್ಪಾ ಕಿತಿಪಂೆನ್ನಂದದಿಂ ಸಮನಿಸುಗುಮಧಃಪಾತಮ 
ಸ್ಹಾಬ್ಬಿಯೊಳ್‌ ನಿಶ್ಚಿತಮೆಂಬಂತಾ ಪ್ರತೀಚೀಜಲಧಿಗಿಟಿಕಿದನಂಭೋಜಿನೀ 
'ಜೀವಿತೇಶಂ (ಚಂದ್ರಪು. ೨-೪೫). ೨, ತಪ್ಪುದಾರಿ; ಕೆಟ್ಟಮಾರ್ಗ. 

[ಸಂ.) 

ಉನ್ಮಾರ್ಗಗಾಮಿ (ನಾ). ತಪ್ಪುದಾರಿಯಲ್ಲಿ ನಡೆಯುವವನು, ಕೆಟ್ಟ 
ಮಾರ್ಗದಲ್ಲಿ. ಹೋಗುವವನು: ಉನ್ಮಾರ್ಗಗಾಮಿಯೂ, ವೃಸನಾ 
ಸಕ್ತನೂ ದುಶ್ಚರಿತನೂ ಆದ ಹಣಗಾರನಿಗೆ ಯಾವ ಯಾವ ವ್ಯಾಧಿಗಳು 
ಸಂಭವಿಸಬಹುದೋ (ಬಿನ್ನಬೇ. ೩೯). (ಆ ಸಂ. ಉನ್ಮಾರ್ಗಗಾಮಿನ್‌] 

ಉನ್ಮಾರ್ಗಶೆ (ನಾ). ೧. ಮಾರ್ಗವನ್ನು ಅತಿ ಕ್ರಮಿಸುವುದು. 
೨: ತಪ್ಪುದಾರಿಯಲ್ಲಿ ನಡೆಯುವುದು. ೧,೨: ಉನ್ಮಾರ್ಗತೆ 
ಜಾತ್ಮಶ್ವಂಗಳೊಳ್‌ ವಕ್ರಚಾರಂ ಸರ್ಪಂಗಳೊಳ್‌. .. ಅಕ್ಕುಂ 
(ಜಗವಿ.,೨-೧ ವ). [ಸಂ; ಉನ್ಮಾರ್ಗತಾ] 


ಉನ್ಮಾರ್ಗಿ (ನಾ). - ಉನ್ಮಾರ್ಗಗಾಮಿ : ತಗದೆನಗುನ್ಮಾರ್ಗಿಗೆ ಕೂಸು 
ಗುಡಲ್‌ ದಶಕಂಧರಂ ಮದಾಂಧಂ ಧರ್ಮಾನುಗನಲ್ಲನನುಜೆಯಂ ಕುಡೆ 
ತೆಗಿ ಹದೊಳ್‌ ಪರದೊಳೆನಗೆ ಪಾತಕಮಕ್ಕುಂ (ಪಂರಾಮಾ. ೧೦-೧೭೦). 

[ಆ ಸಂ. ಉನ್ಮಾರ್ಗಿನ್‌] 

ಉನ್ಮಾರ್ಜನ (ನಾ). ತಿಕ್ಕುವುದು; ಉಜ್ಜುವುದು; ತೊಳೆಯು | 5 
ವುದು: ಒಳ್ಳೊತ್ತು ನಿಂದುಣ್ಬುದಾರೆಯಮಸ್ನಾನಮಚೇಳಸಂಯಮ 
ಮದಂತೋನ್ಮಾರ್ಜನಂ ಧಾರಿಣೀಶಯನಂ ರೋಜೆನಿಸಿರ್ದ ಮೂಲಗುಣ 
ಮಿರ್ಪತ್ತೆಂಟುಮಂ ತಾಳ್ವೆದಂ (ಸುಕುಮಾ. ೩-೪೬). [ಸೆಂ.] 

ಉನ್ಮಾಳ (ನಾ). ಕೀಳು ತರಗತಿಯ ಧಾನ್ಯ; ಹಾರಕ: “ಉನ್ಮಾಳಃ, 
ಕ್ಲೋದ್ರ ನಃ, ಕೋರದೂಷಕಃ - ಈ ೩ ಹಾರಕು? (ಹಲಾಯು. 
೯೫-೪೨೬); “ಉನ್ಮಾಳ [ಪಾಕಾಂ. ನ್ನಾಳ] ಮಾ ಕೋದ್ರವಂ ಹಾರಕು” 
(ಮಂಗರಾ. ೧೧೦-೪). "ಉನ್ನಾಳ' ಪರಾ. [ಸಂ.] 

ಉನ್ಮಿ ಶ್ರ (ಗು). ಮಿಶ್ರಣವಾದ; ಕಲಬೆರಕೆ ಯಾದ: ಚಂದನ 
ದ್ರವೋಸ್ಮಿಶ್ರಜಲಂಗಳ ಪೊಳೆವಿನೊಳೆಸೆದು ವಿಯತ್ತಳಂಬರಂ ನೆಗೆದು 
ದಿಂದ್ರನರ್ಫೊೋದ್ಭರಣಂ (ಆದಿಪು. ೭-೭೯). “[ಸಂ.] 

ಉನ್ಮಿಸಿತ (ಗು). (ಕಣ್ಣು) ತೆರೆದ; ಅರಳಿದ; ವಿಕಾಸಹೊಂದಿದ : 
ತಳೆದನಿಮಿಷವಧುಗಳ್‌ ಕಣ್ಣೊಳಿಸಿದರುನ್ಮಿಸಿತ ಕರ್ಣಿಕಾರ ಲತಾಸಂಕುಳ 
ಮೆನೆ ಸುವರ್ಣಮಯ ಪರಿಮಳಮಂ ಭಕ್ಷೋಪದಂಶ ಚರುವಿಲಸಿತಮಂ 
(ಪಂಠಾಮಾ. ೧೬-೯೧). [ಸಂ.) 

ಉನ್ಮೀಲ (ನಾ)! - ಉನ್ಮೀಲನ : ಸೇತ್ರೋನ್ಮೀಲನಿಮಾಲನ ಮಾತ್ರದೆ | 20 
ನರಸುರವಿಭೇದಮಾಯ್ತು (ಅಜಿ. ೫-೪೬). [ಸಂ.1 

ಉನ್ಮೀಲನ, ಉನ್ಮೀಳನ (ನಾ). ತೆರೆಯುವಿಕೆ; ಅರಳುವಿಕೆ; ವಿಕಾಸ: | 
ಘನಶೌರ್ಯಾನಲಧೂಮವಲ್ಲಿ. .. ವೆಪುರಾಲೇಖ್ಯ [ಪ್ರಭೋಸನ್ಮೀಲನಾಂ] 
[ಪಾಠಾಂ. ಪದೋನ್ಮೀಳನಾಂ) ಜನರುಗ್ಲೇಖೆ (ಕಾದಂ ಉ. ೪೧೦). 
ಉನ್ಮೀಳನ: ಉನ್ಮೀಲನ ಪ್ರಯೋಗದ ಪಾಠಾಂತರವನ್ನು |25 
ನೋಡಿ. [ಸಂ.] 

ಉನ್ಮೀಲನಗೊಳ್ಳು (ಕ್ರಿ). ತೆರೆ; ವಿಕಾಸಹೊಂದು ; ಅರಳು: ಚಿತಾ 


~ 


ಕರ್ಷಕವಾದ ತರುಣವೃಕ್ತಿಯನ್ನು ಕಂಡ ಕೂಡಲೆ ಉನ್ಮೀಲನಗೊಂಡಿದ್ದ | 
ಭಾವಾಲೋಚನೆಗಳ ನೂತನ ಕೌತುಕಪ್ರಪಂಚ ಅವಳ ಸ್ಪಷ್ಟ ಟಲದ 
ಮೇಲೆ ಗೊಂಜುಗೊಂಜಾಗಿ ಗೋಚರಿಸಿತು (ಪುನರು. ೧೯೩). 

[ಉನ್ಮೀಲನ -- ಕೊಳ್ಳು (ಆ ಕೊಳ್‌) 

ಉನ್ಮೀಲಿತ, ಉನ್ಮೀಳಿತ (ಗು). ೧. ತೆರೆದ; ಅರಳಿದ ; ವಿಕಾಸವಾದ. 
(ನಾ). ೨. [ಕಾವ್ಯಮಿಾ] ಒಂದು ಆಲಂಕಾರ: “ಒಂದು ಪದಾರ್ಥವು | 
ತನಗೆ ಸದೃಶವಾದ ಪದಾರ್ಥದಲ್ಲಿ ಐಕ್ಯವನ್ನು ಪಡೆದಿರುವಾಗ ಕಾರಣಾಂ | 
ತರದಿಂದ ಭೇದಸ್ಫೂರ್ತಿ ಉಂಟಾದಲ್ಲಿ ಮಾಲಿತಕ್ಕೆ ಪ್ರತಿದ್ವಂದ್ವಿಯಾದ 
ಉನ್ಮೀಲಿತಾಲಂಕಾರವಾಗುವುದು.? ಲಕ್ಷ್ಯ: ಮುಸುಕೆ ಹರಿಕಾಂತಿ ನೀಲೀ 
ವಸನಂ ಸ್ಪರ್ಶಾನುಮೇಯಮಾದುದು ರಾಮಂಗಸಿತಾಂಬರಮಂ ಮಜ! 
ವಿಡಿದ ಸುವರ್ಣದ ವಿದ್ಧದಂತಿರುದ್ಧವನೆಸೆದಂ (ಕೈಪಿಡಿ. ೨೮೭). 
ಉನ್ಮೀಳಿತ: ೧. ಸುಖ ನಿಮಾಳಿತೋನ್ಮೀಳಿತ ನಯನಂಗಳಿಂ ಮುಕು 
ಳಿತಮುಂ ಕುಸುಮಿತಮುಮಾದ ನಿಶ್ವಾಸಪವನನಿಂ ಪರಿಮಳಮಂ ಬೀಜವ ||0 
ವಧೂವರರಾಗವಿಷಯೆವಲ್ಲರಿ ಫಲಿತಮಾದುದು (ಜಗವಿ. ೨-೫೨ ವ). 

[Aಂ.] 

ಉನ್ಮೀಲಿತನಯನ (ನಾ). ೧. ಅರಳಿದ ಕಣ್ಣು. ೨. ಎಚ್ಚರಗೊಂಡ | | 
ವನು: ಮಂಗಳವೃತ್ತೋಚ್ಚಾರಣೆಗಳಿಂದಂ ಪಾಂಡವರಯ್ವರುಮುನ್ಮೀ 
ಲಿತನಯನರಾಗಿ ನಿತ್ಯನಿಯಮಂಗಳಂ ನರ್ವರ್ಶಿಸಿ (ಪಂಪಭಾ. ೨-೯೩ ವ). |45 

[ಉನ್ಮೀಲಿತ + ನಯನ] 


30 


35 


೯೩೨ 


ಉನ್ಮೂಲಿತ 


ಉನ್ಮೀಲಿಸು, ಉನ್ಮೀಳಿಸು (ಕ್ರಿ). ೧. ಅರಳು; ಪ್ರಕಟವಾಗು; 
ವಿಕಾಸಗೊಳ್ಳು : ವಕ್ಷದೊಳುನ್ಮೀಲಿಸೆ ಕೌಸ್ತುಭಮಣಿರುಗ್ಹಾಲಂ ವನ 
ಮಾಲಿ ಸಿಂಹಪೀಠದೊಳಿರ್ದಂ (ಜಗವಿ. ೧೮-೧). ೨. ಹೆಚ್ಚು; ಅಭಿವೃದ್ಧಿ 
ಹೊಂದು; ಏಳಿಗೆಹೊಂದು: ಏಳಿಸುವುದುಂ ಚರರಿಂದಣ್‌ದುಗ್ರ 
ಕೋಪಮುನ್ಮೀಳಿಸೆ (ಪೆಂರಾಮಾ. ೧೦-೧೩೫). ಉನ್ಮೀಳಿಸು: ೧. ಮೆಲ್ಬು 
ಯ್ಕು ತ್ತಿನಿಂದೊಂದಿದ ಹೃದ ಯಮುಷಸ್ಸಂಗ ಪದ್ಮಂಬೊಲುನ್ಮೀಳಿಸೆ 
[ಪಾಠಾಂ. ಉನ್ಮೀಲಿಸೆ] (ಕಾದಂಉ. ೭೮೯). ೨. ಉರಗಾರಾತಿಗೆ ತನ್ನ 
ನಿತ್ತು ಭುಜಗವ್ರಾತಂಗಳಂ ಕಾದನನ್ತರವುನ್ಮೀಳಿಸಿದಂ ಮದೀಯಕುಲ 
ಸಂಜಾತಂ ದಲೆಂದಜ್ಜಪಜ್ಜರ ಪೆಂಹಿಂದಮೆ ಪೊಂಗುತಿರ್ದ್ವಪನೆ ತಾನ್‌ 
(ಎಇ. 206೪11, ೧೫-೩೦; 1114). [ಉನ್ಮೀಲನ + - ಇಸ್ಕು] 

ಉನ್ಮೀಳನ "ಉನ್ಮೀಲನ? ನೋ. 

ಉನ್ಮೀಳಿತ "ಉನ್ಮೀಲಿತ? ನೋ. 

ಉನ್ಮೀಳಿಸು "ಉನ್ಮೀಲಿಸು' ನೋ. 

ಉನ್ಮುಕ್ತಿ (ನಾ). ಬಿಡುಗಡೆ; ನಿರ್ಬಂಧವಿಲ್ಲದಿರುವುದು ; (ತೆರಿಗೆ 
ಮುಂತಾದುವುಗಳಿಂದ) ವಿನಾಯಿತಿ: ಉಪರಾಷ್ಟ್ರಪತಿಯವರು. . . 
ರಾಷ್ಟ್ರಪತಿಯವರ ಸಮಸ್ತ ಶಕ್ತಿಗಳನ್ನು ಮತ್ತು ಉನ್ಮುಕ್ತಗಳನ್ನು 
ಪಡೆದಿರತಕ್ಕುದು (ಭಾಧಾನ. ೩೨). [ಸಂ]. 

ಉನ್ಮುಖ (ಗು). ೧. ಮೇಲಕ್ಕೆತ್ತಿದ ಮುಖವುಳ್ಳ; ಮೇಲುಮುಖ 
ನಾದ: *ಉತ್ಪಶ್ಶಃ, ಉನ್ಮುಖಃ - ಈ ೨ ಮುಸುಡನುದ್ದವೆತ್ತಿಕೊಂಡಿ 
ರ್ಪವಂ? (ಹಲಾಯು. ೬೩-೭೩೦); ಆತನೆನಗೆ ಮಜುವಾತುಗುಡದು 
ನ್ಮುಖನಾಗಿ (ಕಾದಂಪೂ. ೯೪೧). ೨. ಅಭಿಮುಖವಾದ; ತನ್ನ ಕಡೆಗೆ 
ತಿರುಗಿದೆ :: ಶೃಂಗಾರರಸದ ಅಂಗಗಳ ಮೂಲಕ ಜನರನ್ನು ಮೊದಲು 
ಉನ್ಮುಖರನ್ನಾಗಿ ಮಾಡಿಕೊಂಡರೆ (ಧ್ವನ್ಕಾಲೋ. ೧೮೯). ೩. ಕಾತರ 
ನಾದ; ಆತುರನಾದ: ದಶಮುಖನುನ್ಮುಖನಳಿಪಿಂ ಶಶಿಮುಖಿಯಂ 
.* * ಉಯ್ದಂ (ಸಂರಾಮಾ. ೯-೧೦೨). ೪, ಸನ್ನದ್ಧವಾದ ಕ ಸಿದ್ಧವಾ 
ಗಿರುವ: ವಾರಾಣಸಿಯೊಳು ಗದಾಧರನ ದೇಗುಲದೊತ್ತಿನಲಿ ಸಭಿವೆರಸಿ 
ಕುಳ್ಳಿತು ತರ್ಕದುನ್ಮುಖರಾಗಿ ಕರೆಸಿದೊಡೆ ... ನಡೆತರಲ್‌ (ಬಸಪು. 
೫೩-೫೮). (ನಾ). ೫. ಒಬ್ಬಾತನ ಹೆಸರು: ನಿಜವಲ್ಲಭನ ರಾಜ 
ಗೃಹಮಂ ಬಿಟ್ಟು ಪೋದಳಾ ಜ್ವಾಲೆಯುನ್ಮುಖನೆಂಬ' ತಮ್ಮ ನೆಡೆಗೆ 
(ಜೈಮಿಭಾ. ೯-೨೦). 

ಉನ್ಮುಖವಾಗು - ಮೇಲುಮುಖವಾಗು; ಮೇಲೇಳು; ಎದ್ದು 

ಕಾಣಿಸಿಕೋ: ವೈದ್ಯನು ಅತಿಥಿಯಾಡಿದ ಮಾತನ್ನು ಕೇಳಿ ಮರ್ಮಾ 
ಹತನಾಗಿ ಉನ್ಮುಖವಾಗುತ್ತಿದ್ದ ಮಾನಸಿಕ ಚಾಂಚಲ್ಯವನ್ನು ಅತಿ 

ಪ್ರಯಾಸದಿಂದ ಅಡಗಿಸಿಕೊಂಡು (ಬೆನ್ನಬೇ. ೩೦). [ಸಂ.) 

ಉನ್ಮುಖವಡೆ (ಕ್ರಿ). ಮೇಲುಮುಖವಾಗು : ನೀರೊಳು ನೆನೆದಾಗ 
ಬಿಗುಹೇಜ್‌ ವೃತ್ತಾಕಾರದೊಳುನ್ಮುಖವಡೆದು ಚಾರುತರದ ಮೊಲೆ ಮೆಜಕಿ 
ದುವು ಮೇಲಕ್ಕೆ ಪಾಜುವ ಕೋಕಗಳಂತೆ (ಕಂನವಿ. ೨೫-೧೩೨). 

[ಉನ್ಮುಖ + ಪಡೆ] 

ಉನ್ಮೂಲನ (ನಾ). ಬುಡಸಹಿತ ಕಿತ್ತುಹಾಕುವಿಕೆ; ಮೂಲೋ 
ತ್ಪಾಟನ; ನಿರ್ಮೂಲನ: ಕುರುರಾಜಾನುಜಮಹಾಮಹೀಜ ಮೂಲೋ 
ನ್ಮೂಲನ ಪ್ರಳಯೆಪ್ರಭಂಜನನುಂ (ಗದಾಯು. ೨-೧೮ ವ). [ಸಂ.] 

ಉನ್ಮೂಲಿತ, ಉನ್ಮೂಳಿ ತ (ಗು). ಬೇರುಸಹಿತ ಕೀಳಲ್ಪಟ್ಟ ; 
ಮೂಲೋತ್ಪಾಟನ ಮಾಡಿದ: ಪೃಥುಸತ್ವಂ ... ಮನೋರಥ 
ನುನ್ಮೂಲಿತಶತ್ರುವರ್ಗನನುರಕ್ತಾಶೇಷತಂತ್ರಂ (ಚಂದ್ರಪು. ೯-೯೮). 

ಉನ್ಮೂಳಿತ: “ಆಬರ್ಹಿತ ೦, ಉನ್ಮೂಳಿತಂ, ಉತ್ಪಾಟತಂ, 

ಉದೃತಂ- ಈ ೪ ಕಿಬಲ್ಪಟ್ಟುದು” (ಹಲಾಯು. ೧೧೮-೨೬). [ಸಂ.] 


ಉನ್ಮೂಲಿಸು 


ಉನ್ಮೂಲಿಸು, ಉನ್ಮೂಳಿಸು (ಕ್ರಿ). ಬೇರುಸಹಿತ ಕಿತ್ತುಹಾಕು; | 
ಮೂಲೋತ್ಪಾ ಟನ ಮಾಡು; ನಿರ್ಮೂಲಿಸು. ಉನ್ಮೂಳಿಸು : 
ಪಾಳಿಸುತುಂ ವುತು ಸಂಸತ ಜ್ರೋಹರಂ (ಪುಷ್ಪಪು. 1 
[ಉನ್ಮೂಲನ + ಸು | 
ಉನ್ಮೂಳಿತ "ಉಫ್ಮೂಲಿತ' ನೋ. | 8 
ಉನ್ಮೂಳಿಸು "ಉನ್ಮಿಲಿಸು' ನೋ. | 
ಉನ್ನೆ ಸ (ನಾ). ಕಣ್ಣು ತೆರೆಯುವಿಕೆ; ವಿಕಾಸ: ನಿಜನಿಮೇಸೋನ್ಮೇಷ 
: ಮಾತ್ರಂ ಜಗತ್ತ್ವಯ ಸ ಷ್ಟಿ ಕ್ಷಮನಾದ ಕೃಷ್ಣನ. ಮಹತ್ತ ಆಕ್ಕೇಸಿದಾ 
ಶ್ಚರ್ಯಮೇ (ಜನ್ನ, | ; ಆನಂದದ ಉನ್ನೇಷದಲ್ಲಿ ಮೈಮರೆತು. 
ಗ. ೨೯೧). [ಸಂ.] 
ಉನ್ಮೋದ (ನಾ). ಹೆಚ್ಚಾದ ಸಂತೋಷ ; ಅತಿಶಯಾನಂದ: ಬೆಳ್ಡಿಂ | 
ಗಳಸ್ಲೀಂಟ ತೇನೆ ತರತರ ಹಾರಾಡಿ ಮಾಟುತಿರಲಾಕಾಶಮಂ | 
(ಶ್ರೀರಾಮಾ. ೧೨-೩೨೨). [ಸಂ.] 
ಉನ್ಮೌಲಿ (ನಾ). ಉತ್ತಮವಾದ ಕಿರೀಟ: ಉನ್ಮಾಲಿ ವಿಭಾಸ್ವನ್ಮಣಿ 
ಟನ cain SHA ನ್ಮರುತಪಥೋದ್ಮ ಹ್ಮಿಹಿರಂಗೆ | 15 
ಸುಹೃನ್ಮುಖಮುಕುರಂಗೆ (ಉದ್ಭದೇ. ೭-೨೭). (ಸಂ. 
ಉಪ (ನಾ). ಉಪಚಾರ : ಎಷ್ಟುವುಪವೆಷ್ಟು ಪೂಜೆಯನೆಷ್ಟ ಮಾಡಲುಂ 
ಕಟ್ಟಕಡೆಯಲ್ಲಿ ತನು ಲಿಂಗದೊಳು ಬೆರವಸಿ'ಸೃಸಿದ್ಧಾಂತಿಗಿದಿರಿಲ್ಲಾ| 
(ಗುರುಬೋ. ೧೯೦-೭೪). [ಆ ಸೆಂ. ಉಪಚಾರ]: | 
ಉಪಕೆಂಠ (ನಾ). ೧. ಕೊರಳಿನ ಬಳಿ. ೨. ಸಮಾಪ ಪ್ರದೇಶ; ನೆಕೆ;20 
ಹೊರಿ: ಪರ್ವತದ ವಿಪುಳವನೋಪಕಂಠಂಗಳೊಳ್‌ ತಾಪಸಕನೆ ಯರ್‌ 
ನಡಸಿದೆಳಲತೆಗಳೊಳೆಗಿ (ಪಂಪಭಾ. ೧-೧೧೫); ಚಹನ 
ವನೋಪಕಂಠಮಂ ಮುಟ್ಟ ವರೆ (ರಾಜಶೇ. ೧೦-೧೪ ವ). ೩. ಕುದುರೆಯ 
ಓಟದಲ್ಲಿ ಒಂದು' ಬಗೆ: ಬಿಂಕಂಬಡೆದುದು ವಿಕ್ರ ಮಮಂಕಿತಮುಪ | 
ಕಂಕೆಮುಪಜಮುಪಜವಮೆಂಬಯ್ನು ೦ ಕಹ್ನೊಳಿಸುವ. ಧಾಕೆಗಳಿಂ ಕುದು 28 
ಕೆಯ ಕಾಲ್ಗೆ ಕೋಡಗಜಶಿಯೊಳವಕ್ಕುಂ (ಮಲ್ಲಿಪು. ೯-೩೬). ನ 
ಉಪಕಥೆ (ನಾ). ಮುಖ್ಯವಾದ ಕಥೆಯ ನಡುವೆ ಬರುವ ಸ 
ಕಥೆ; ಅಡ್ಡಕಥೆ: ಹರಿಕಥೆಯಲ್ಲಿ ಉಪಕಥೆಯೂ ಇರಬೇಕು Hi | 
[ಸಂ. ಉಪಕಥಾ) 
"ಉಪಕರ (ನಾ). ಮುಖ್ಯವಾದ ತೆರಿಗೆಗಳಲ್ಲದೆ ಬೇರೆಯಾದ ತೆರಿಗೆ; 56 
ಸಣ್ಣ ತೆರಿಗೆ: ವಿಧಿವತ್ತಾಗಿ ವಿಧಾಯಕವಾಗುತ್ತಿದ್ದ ಯಾವುದಾದರೂ | 
ಕರೆಗಳು, ಶುಲ್ಕ ಗಳು, ಉಪಕರಗಳು ... ವಿಧಾಯಕವಾಗುತ್ತ ತ 
ತಕ್ಕದ್ದು ವಾತ ೧೫೮). [Aಂ.] 
ಉಪಕರಣ (ನಾ). ೧. ಉಪಕಾರ; ಸಹಾಯ. ೨. (ಕಲಸ 
ಮಾಡಲು ಬೇಕಾದ) ಸಾಧನ; ಸಲಕಂಣೆ; ಮುಟ್ಟು : ರುಪ ಕ 
ಕರಣಂ, ಪರಿಬರ್ಜಃ, ಪರಿಚ್ಛದಂ ಈ ೩ ಉಪಕರಣಂ 3 ಓಟ 
೫೧-೧೫೧) ; ಉಪಕರಣವೆನಿಪ ಕೋದಂಡಪಾಣಿಗಳ್‌ ದಂಡಪಾಣಿಗಳೆ ಣೆ | 
ಯೆನೆ ತಳರ್ದರ್‌ (ಜಂರಾಮಾ. ೪-೫೧) ; ಕಾರ್ಯಕ್ಕೆ ನೆರವಾಗತಕ್ಕ | 
ಉಪಕರಣಗಳನ್ನೂ ತಿಳಿದವರಾಗಿರಜೇಕು( ಶಿಕ್ಷದ. ಹ ೩. (ರಾಜನ) 
ಪರಿವಾರ. [ಸೆಂ.] 
ಉಪಕರಣಗೆಯಿ (ನಾ). ಉಪಕರಣಕ್ಕಾಗಿ ಕೊಟ್ಟ ಗದ್ದೆ, ದಾನ 
ಮಾಡಿದ ಗದ್ದೆ: ಮಾದಗೆಯಿ ಮ ೧೨ ಉಪಕರಣಗೆಯಿ ಮ ರಿಂ(ಸೌಇಇ. 
XX, ೨೨೬-೧೬; 1906). [ಉಪಕರಣ + ಕೆಯಿ (ಲ ಕೆಯ್ಮ್‌)] | 
ಉಪಕರಣೆ (ನಾ). ಪೂಜಾಪಾತ್ರೆ: ಅಲ್ಲಿ ಎಲೆ ಗೋಮೆ ಉಪಕರಣೆ | 
ಸುತ್ತಲಿನ ಕೆಲಸವೇ ಬೇಕಾದ ಹಾಗಿರುತ್ತೆ ಎಂದಳು (ಕೀಲುಗೊಂ. ೩೩). 45 
(ಸಂ. ಉಪಕರಣ) 


| 
j 
io 
i 


140 


೯೩೬. 


ಉಪಕಾರಿ 


ಉಪಕರಿಸು (ಕ್ರಿ). ಉಪಕಾರಮಾಡು ; ಸಹಾಯನೆಸಗು; ನೆರವು 
ನೀಡು : ನೀನಿನಿತು ಕಾಲಮುದ್ಯ ಮಹೀನನೆಯಾಗಿರ್ದೆಯದಲ್‌ನಾಮುಂ 
ನಿನಗಂತೇನುಮುಪಕರಿಸಲಜಕಿಯಮೆ (ಪಂಚತಂ. ೧೯೧-೫) ; ಉಪಕರಿ 
ಸಿದುದು ಮೃತ್ಮುವಿಗೆ ಕಡು ಕೃಪೆಯಮಾಡಿತು (ತೊರರಾ. ೬-೩೨-೨೧). 
[ಉಪಕರಣ + -ಇಸ್ಕು] 
ಉಪಕಲ್ಪ (ನಾ). [ನೀತ್ಸೆ] ವಿಭೂತಿಯನ್ನು ಸಿದ್ಧ ಪಡಿಸುವ ಒಂದು 
ವಧಾ “ ಸಮಸ್ತ ಭಸಿತಂಗಳಾದೊಡೆ ಕಲ್ಪ ಆನುಕಲ್ಪ ಉಪಕಲ್ಪ 
ಆಕಲ್ಪವೆಂದು. ನಾ ಲ್ಕು ತೆಜಂ... ಮೊದಲು ದಹನಮಾಗಿರ್ದುದನೇ 
ವಸ್ತ್ರದಿಂ ಶೋಧಿಸಿ ಗೊ €ಮೂತ್ರದಿಂ ಕಲಸಿ ಉಂಡೆಯಂ ಮಾಡಿ 
ಪೂರ್ವೊೋಕ್ತ ನಿಧಿಯಿಂ ಪಚಿಸಿ ಮಾಡಿಕೊಂಬುದೇ ಉಪಕಲ್ಪವೆನಿಸುವುದು? 
(ವಿವೇಕ. ೭೫). [ಸಂ.] 
ಉಪಕಲ್ಪಭಸ್ಮ (ನಾ). [ವೀಕೈ) ಉಪಕಲ್ಪದಿಂದ ಮಾಡಿದ ಭಸ್ಮ, 
ವಿಭೂತಿ: “ಭಸ್ಮದ ಉಂಡೆಗಳನ್ನು ತಂದು ಪುಡಿಮಾಡಿ ವಸ್ತ್ರದಿಂದ 
ಶೋಧಿಸಿ ಮರಳಿ ಗೋಮೂತ್ರದಿಂದ ತೋಯಿಸಿ ಉಂಡೆಯನ್ನು ಮಾಡಿ 
ಅನಂತರ ಮೊದಲಿನಂತೆ ಶಿವಾಗ್ನಿಯಿಂದ ದಹಿಸಲ್ಪಟ್ಟಿ ಭಸ್ಮವೇ ಉಪಕಲ್ಪ 
ಭಸ್ಮವು* (ಅಷ್ಟಾವಿ: ೬೬). [ಉಪಕಲ್ಪ + ಭಸ್ಮ] 
ಉಪಕಸಬು (ನಾ). ಮುಖ್ಯವಾದ ಕಸಬಿನ ಜೊತೆಗೆ ಮಾಡುವ 
ಸಣ್ಣ ಕಸಬು; ಅಡ್ಡ ಗಸಬು: ಉಪಕಸಬು ಮೂಲಕಸಬಿಗೆ ಮಾರಿ 
(ರೂಢಿ). [ಉಪ + ಕಸಬು] 
ಉಪಕಾರ (ನಾ). ೧. ಸಹಾಯ; ಸಹಕಾರ; ಅನುಕೂಲ; ನೆರವು : 
ಉಪಕಾರವಂ ಮಾಡಿದ ಸಜ್ಜನನಲ್ಲಿಯಾದೊಡಂ ನೀಚನಾಗಿರ್ದಪನಪಕಾ 
ರವನೇ ಮಾಡಲುದ್ಕೋಗಿಸುವಂ (ಪಂಚತಂ. ೧೦೭-೬); ನಿಜದಿನೊಳ್ಳಿ 
ದರಪ್ಪವರೆಂತು' ಬಾಧೆವಟ್ಟೊಡಮುಪಕಾರಮಂ ಪೆಅರ್ಗೆ ಮಾಡದೆ ಬಾಧೆ 
ಯನೇಕೆ ಮಾಡುವರ್‌ (ಪಂರಾಮಾ. ೭-೭೯); ಉಪಕಾರಕ್ಕೆ ಅಪಕಾರ 
ಮಾಡಿದ ಹಾಗೆ (ಗಾದೆ); ಊರು ಉಪಕಾರವರಿಯದು, ಹೆಣ ಸಿಂಗಾರ 
ವರಿಯದು (ಗಾಜಿ). ೨. ಉಪಕಾರಮಾಡುವವನು ; ಸಹಾಯಕ: 
ಜೀವಾದಿ ಸನ್ತತತ್ವವನು ಜೀವಹಿತಾರ್ಥ ನಿರೂಪಿಸಿದವನು ಜಿನದೇವನಿಂ 
ದುಪಕಾರರುಂಟಿ (ಭರಡ. ೬೮-೨). 
ಉಪಕಾರ ತಿಳಿ - ಸಹಾಯವನ್ನು ನೆನಸಿಕೊ (8). ಉಪಕಾರ 
ಮಾಡು - ಉಪಕಾರಂಗೆಯ್‌ : ಉಪಕಾರಮಾಡುವವರಿಗೆ: ಅಪಕಾರ 
ಮಾಡಬೇಡ (ರೂಢಿ). [ಸಂ.] 
ಉಪಕಾರಂಗೆಯ್‌ (ಕ್ರಿ). ಸಹಾಯಮಾಡು; ನೆರವುನೀಡು: 
ಮತ್ತೆನಗಾರ್‌ ಬಂಧುಗಳಾರ್‌ ಸಹಾಯರುಪಕಾರಂಗೆಯ್ವರಾರಿರ್ದಪರ್‌ 
(ಕಾದಂಪೂ. ೮೬೬).- [ಉಪಕಾರ + ಗೆಯ್‌ (ಲ. ಕೆಯ್‌,)] 
ಉಪಕಾರವರಿ (ಕ್ರಿ). ಮಾಡಿದ ಸಹಾಯವನ್ನು ನೆನೆ, ತಿಳಿ: 
'ಉಪಕಾರವರಿತವ ಕೃತಜ್ಞ, ಆರಿಯದವ ಕೃತಫ್ನು (ರೂಢಿ). 
[ಉಪಕಾರ + ಆರ್ಮಿ (ಆ ಅಲಿ)] 
ಉಪಕಾರಿ (ನಾ). ಸಹಾಯಮಾಡುವವನು; ನೆರವು ನೀಡುವವನು: 
ಅಪರಾಜಿತನಿಸೆ ಗಂಧದ್ವಿಪಂ ಮೊಗಂದಿರಿದು. ತನ್ನ ಬಲಮನೆ ತುಟಕಿದತ್ತು 
ಪಕಾರಿಗೆ ಮದದೂಹಿತನಪಕಾರಂಗೆಯ್ವನೆಂಬುದೊಂದಚ್ಚರಿಯೇ 
(ಶಾಂತಿಪು. ೪-೨೦); ಜಗದೊಳುಪಕಾರಿಯಾದವಂ ತನ್ನ ನೋವಂ 
ನೋಳ್ಪನೇ (ಜೈ ನಿಭಾ. ೧೯-೩೫); ಮನೆಗೆ ಮಾರಿ ಪರರಿಗುಪಕಾರಿ (ಗಾದೆ). 
ಉಪಕಾರಿಯಾಗು - ಸಹಾಯವಾಗು; ನೆರವಾಗು: ತೋಳೊಳಗೆ 
ನೆಗ್ಗೊತ್ತಿ ಮಿಗೆ ಕಾಛಾಳ ತೊತ್ತಳದುಳಿದು ಕಾಲನ ಗೂಳೆಯಕ್ಕುಪಕಾರಿ 
ಯಾದುದು ಸುಪ್ರತೀಕ ಗಜ (ಕುವ್ಯಾದ್ರೋ. ೩-೧೫). 
[« ಸಂ. ಉಪಕಾರಿನ್‌] 


ಉಪಕಾರಿಕೆ 


ಉಪಕಾರಿಕೆ (ನಾ). ೧. ಉಪಜಾರಿಕೆ; ಸೇವಕಿ; ದಾಸಿ. 
೨. ಅರಸನ ಬಿಡಾರ; ಅರಮನೆ: “ಉಪಕಾರ್ಯಾ, ಉಪಕಾರಿಕಾ - 


ಈ ೨ ಅರಸುಗಳ ಬಿಡಾರಂ? (ಹಲಾಯು. ೪೮-೧೩೫); * ಅರಸುಗಳ | 


ಬೀಡುಮುಪಕಾರಿಕೆಯೆನಿಕ್ಕುಂೌ (ಮಂಗರಾ. ೫೭-೪). 
[ಸಂ. ಉಪಕಾರಿಕಾ) 
ಉಪಕಾರ್ಯ (ನಾ). - ಉಪಕಾರಿಕೆ ೨: *ಉಪಕಾರ್ಯಾ, 
ಕಾರಿಕಾ- ಈ ೨ ಅರಸುಗಳ ಬಿಡಾರಂ? (ಹಲಾಯು. 
`ಪೊಬಲ ಪೂರ್ಪದಿಗ್ಸಾ ಗಂಗಳೊಳ್‌ ಶಿಬಿರ ನಿವೇಶೋಪಕಾರ್ಯಾ ವಿರಚನ 
ಪರರಾಗಿ (ಶಾಂತಿಪ. ೧೦-೧೨೩ ವ). (ಸಂ. ಉಪಕಾರ್ಯ] 
ಉಪಕುಂಚಿಳೆ (ನಾ). ೧. "ಕರಿಜೀರಿಗೆ (ಅಮರ. ಟೀಕೆ). ೨. “ಸ 
ಯಾಲಕ್ಕಿ” (ಅಮರ. ಟೀಕೆ). (ಸೆಂ. ಉಪಕುಂಚಿಳಾ] 
ಉಪಕುರ್ವಾಣ (ನಾ). ೧. ಉಪಕಾರಮಾಡುವ ಸ್ವಭಾವದವನು. 
೨. ವೇದಾಧ್ಯಯನವನ್ನು ಪೂರೈಸಿ ಬ್ರಹ್ಮಚರ್ಯದಿಂದ ಗ್ಗ ಹಸ್ಥ್ಯಾ 
' ಶ್ರಮವನ್ನು ಪ್ರವೇಶಿಸುವ ಬ್ರಾಹ್ಮಣ. [ಸಂ.] 
ಉಪಕುಲಪತಿ (ನಾ). ವಿಶ್ವ ಶ್ರ ವಿದ್ಯಾನಿಲಯದಲ್ಲಿ ಕುಲಪತಿಯ ಪರಃ 
ವಾಗಿ ಆಡಳಿತ ನಿರ್ವಹಿಸೀವವನು,; ವೈಸ್‌ಚಾನ್ಸಲರ್‌ : ವಿಶ್ವ 
ವಿದ್ಯಾನಿಲಯದ ಉಸಕುಲಪತಿಗಳು ವಿದಾ ಭರ್ಥಿಗಳ ಕ್ಷೇಮಚಿಂಶನೆಯಲ್ಲಿ 
ಇಸತಹ ಕೆ (ರೂಢಿ). [ಸಂ.] 
ಉಸಕುಲೈ Ws ೧. ಕಾಲುವೆ; ಹೆಳ್ಳ. ೨. ಹಿಪ್ಪಲಿ: 
ಉಪಕುಲ್ಮಾ 


ಉಪ 


೪೮-೧೩೫); 


ಸಣ 
ಣ 


* ಕೃಷ್ಣಾ, 
:ಕಣಾ- ಈ ೬ ಹಿಪ್ಪಲಿ" laa ೧೦೦-೪೬೦). 
[ಸಂ. ಉಪಕುಲ್ಯಾ] 

ಉಪಕುಶ (ನಾ). ಹಲ್ಲಿನ ಒಂದು ರೋಗ : ಉಪಕುಶ ಎಂಬ ದಂತ 
ಮೂಲರೋಗದಲ್ಲಿ ರಕ್ತ ಸುರಿವುದು (ವೈದ್ಯಸಾ. 11, ೧೨೪). [೫ಂ.] 

ಉಪಕೂಪ (ನಾ). ೧, ಸಣ್ಣ ಬಾವ್ಕಿ--ಕೊಳ. ೨. ನೀರಿನ 
ತೊಟ್ಟಿ. [ಸಂ.7 

ಉಪಕೃತ (ಗು). ೧. ಉಪಕಾರಹೊಂದಿದ; ಉಪಕರಿಸಲ್ಪಟ್ಟ : 
ನಿಮ್ಮಿಂದ ನಾನು ತುಂಬ .-ಉಪಕೃತನಾದೆ (ರೂಢಿ). (ನಾ). ೨. ಉಪ 
ಕಾರ: ನೆನೆದಾಗಳ್‌ ನಿಜನಂದನೋಪಕೃತಮಂ ತದ್ದೇವನೆಯ್ತಂದು 
ದೇವನಿಕಾಯಂಬೆರಸಪ್ಪಿಕೊಂಡು (ಆದಿಪು. ೨-೧೮). [ಸಂ.) 

ಉಪಕೃತಿ (ನಾ). ೧. ಉಪಕಾರ; ಸಹಾಯ; ನೆರವು: ಉಪ 
ಕೃತಿಯ ನೆನೆಯದೆ ನೀನಪಕೃ ತಿಯನೊಡರ್ಚಿದೆೈ ದುರಾತ್ಮನೆ 
(ಪಂರಾಮಾ, ೧೧-೧೩೬) ; ಉಪಕಾರಿ ನಾನು ಎನ್ನು ಪಕೃತಿಯು ಜಗಕೆಂಬ 
`ವಿಪರೀತಮತಿಯನುಳಿದು (ನಿನೇದ. ೪೯-೨). ೨. ಸಣ್ಣ ಕಾವ್ಯ, 
ಗ್ರಂಥ (ದಶ. ಕ). [ಸಂ.] 

ಉಪಕೆಯ (ನಾ).' ಸಾಮಾನ್ಯವಾದ ವೆಚ್ಚ, --ಖರ್ಚು::' ಬ್ರಾಹ್ಮಣ 
ರಿಗೆ ಭೂಮಿವಾನವಾಗಿ ಧಾರಾಪೂರ್ವಕಂ . ಉಪಕೆಯಂಗಳೆಂ ತೆತ್ತುಂಬಂ 
“ತಾಗಿ ಕೊಟ್ಟಿ ವೃತ್ತಿ (ಸೌಇಇ. ೫೫. ೯೩-೫೨ ;.?). 

[< ಸಂ. ಉಪಕ್ಷಯ] 

ಉಪಕೇಂದ್ರ (ನಾ). ಮುಖ್ಯಕೇಂದ್ರಕ್ಕೆ ಹೊಂದಿಕೊಂಡ ಸಣ್ಣ 
ಕೇಂದ್ರ (ಸಂಟ. ಪಾರಿನಿ. ೫). ಸಂ. 

ಉಪಕ್ರಮ (ನಾ). ೧. ಸಮಾಪಿಸುವುದು ; ಹತ್ತಿರಹೋಗುವುದು. 
೨. ಪ್ರಾರಂಭ; ಮೊದಲುಮಾಡುವುದು; ತೊಡಗುವುದು: 
“ಉಪಜ್ಜಃ, ಉಪಕ್ರ ಮಃ, ಆರಂಭಃ-ಈ ೩ ಮೊದಲ್ಲೊಳುಹ ” 
(ಹಲಾಯು. ೧೧೭-೨೭). ೩. ರಾಜನು ನಡಸಬೇಕಾದ ಮಂತ್ರಿಗಳ 


ಚಿತ್ತಪರೀಕ್ಷೆ: “ಉಪಕ್ರುಮಃ - ಆರಂಭಮುಂ.ಅರಸು ಧರ್ಮಾದಿ 
ಗಳಿಂದ ಮಂತ್ರಿಗಳ `ಚಿತ್ರಮಂ ಪರೀಕ್ಷಿಸುಹಮುಂ” (ನಾಚಿರಾ. ಕಿ). 


€೩೪ 


ಉಪಖಂಡ 


೪. ಉಪಾಯ ; ಹೆಂಚಿಕೆ : ಅಧಿಕ ಆಹಾರೋತ್ಪಾದನೆಯ ಮಾರ್ಗದಲ್ಲಿ 
| , ಸಾಧ್ಯವಿದ್ದ ಎಲ್ಲಾ ಉಪಕ್ರ ಮಗಳನ್ನೂ ಕಂಡುಹಿಡಿಯುವುದು ಅತ್ಮವಶ್ಯಕ 
ವಾಗಿದೆ (ಕೀಟಏ. ೧). ೫, ಚಿಕಿತ್ಸೆ; ವೈದ್ಯೋಪಚಾರ. [ಸಂ.1 

' ಉಪಳಕ್ರಮಶೀಲತೆ (ನಾ). ಪ್ರಾರಂಭ ಮಾಡುವ ಸ್ವಭಾವ : ನಮ್ಮಲ್ಲಿ 

8: ಉಪಕ್ರಮಶೀಲತೆ ಹೆಚ್ಚು; ಸಾಧನಶೀಲತೆ ಕಡಮೆ ೬೫. 

| (ಸಂ. ಉಪಕ್ರಮಶೀಲತಾ] 

: ಉಪಕ್ರಮಿ (ನಾ). ಮೊದಲುಮಾಡುವ ವ್ಯಕ್ತಿ ; ಪ್ರಾರಂಭ 
ಮಾಡುವವನು: . ಬೋಧವಕ್ರೋಪಕ್ರಮಿಗಳಪರಾಧತತಿಗಳು ಸುಕೃತ 
ಧರ್ಮವಿರೋಧಿಗಳು ಕುಪಥಾಲವಾಲಂಗಳು ಕುತಾಪಿಗಳು (ಬಸಪು. 
೪೦-೬೫). [< ಸಂ. 'ಉಪಕ್ರನಿನ್‌]' 

; ಉಪಕ್ರಮಿಸು (ಕ್ರಿ). ೧. ಮೊದಲುಮಾಡು; ಪ್ರಾರಂಭಿಸು; 
ತೊಡಗು: ಯುಧಿಸ್ಮಿರಂ edd ಹಪ್‌ ಮಿಸೆ ನಡೆಯದು 
(ಜೈಮಿಭಾ. ೨-೪೫) ;. ಜನರಿಗೆ ಸೊಂಟನೋವು ಬಂದು ಕೂಗಲುಪಕ್ರಮಿ 
ಸಿದರು (ರಾಯಕ. ೭೧) ; ಸಂಸಾರ ಸಮೇತರಾಗಿ ಗುಂಪು ಗುಂಪಾಗಿ 
ದ್ವಾರಾವತಿಯಲ್ಲಿ ಬಂದಿಳಿಯಲುಪಕ್ರಮಿಸಿದರು (ಶಾಂತಲಾ. ೧೦೦). 
೨. ಆರಂಭವಾಗು; ಕಾಣಿಸಿಕೊಳ್ಳು : ಸಂಕ್ರಮಿಸುಗುಂ ಫೋದ 
ಖುತುಗಳೊಳ್‌: ಬರ್ಪ ಯತುಗಳೊಳುಪಕ್ರಮಿಸುಗುಂ(ಕಲ್ಯಾಳಾ. ೨-೬); 
ಶಕ್ರನಾಸ್ಥಾನಮಂ ವಿಖಿಧ ಪೈಭವದಿಂದತಿಕ್ರಮಿಸಿದರಸನೋಲಗಮಂ 

| ನಿರೀಕ್ಷಿಸುತುಪಕ್ರಮಿಸುವೆಳನಗೆಯೊಳಸುರಾರಿ ನುಡಿದನು (ಜೈ ಮಿಭಾ. 

3 ೨-೫೨). &. ಸಮಾಪಿಸು; ಆಕ್ರಮಿಸು: ಚಕ್ರ ಮುಸುಕಿ ರಥಗಳ 

| 

| 

| 


10! 


ನೂಂಕಿ ಬಂದುದುಪಕ್ರಮಿಸುತ ಪರಬಲವಾ (ವರ್ಧಚ. ೬-೧೧೫): 
[ಉಪಕ್ರಮ + -ಇಸ್ಕು] 
| ಉಪಕ್ರೋಶ (ನಾ). ನಿಂದೆ; ಆಕ್ಷೇಪಣೆ; ಅಪವಾದ : * ಅಪವಾದ, 
ಉಪಕ್ರೋಶಃ . .. ಗರ್ಹಾ, 
ನಾಮಂ? (ಹಲಾಯು. ೨೪-೧೪೭). 
ಉಪಕ್ಷಮ (ನಾ). ಸಹನೆ; ತಾಳ್ಮೆ ; ಸೈರಣೆ: ಅವನ ಉಪಕ್ಷಮವು 
ಆಶ್ಚರ್ಯಕರವಾಗಿದೆ (ಕಸ್ತೂರಿ. ೪- ನ ; 1964). [ಸಂ.] 
| ಉಪಕ್ಷಯೆ (ನಾ). ೧; ಕ್ಷಯಿಸುವುದು; ಪ್ರ ೨. ಸಾಮಾನ್ಯ 
ವಾದವೆಚ್ಚ, ಖರ್ಚು: ಪ್ರಜೆಗಳು... ಮನೆಯಂ ಮಾಡಿಸಿದೊಡಂ 
PN, “ದವರನ್ನು ಮನೆಯೆಂದು ಮೂಜು ವರ್ಷದೊಳಗೆ ಬಂದರಪ್ಪ : 
ಡವರ ಕಯ್ಯ ಲು ಮಾಡಿಸಿ[ದು) ಪಕ್ಷಯಕ್ಕಿ ಮ್ಮಡಿಯಂ ಕೊಣ್ಣು ಬಿಡುವರ್‌ 
(ಸೌಇಇ. ಸ ೧೦೨-೬ ; 1132); ಸುತ್ತಣ ಮನಿ ಅಣಿಮಾಡಿಕೊಂಡು 
ಇಹದಕ್ಕೆ ಬಾವಿ ಹೂಳಿದರೆ ತೋಡುವುದಕ್ಕೆ ಯಿಷ್ಟರ ಉಪಕ್ಷಯಕ್ಕೆ 
ಮಿಕ್ಕ ಎರಡು ಭಾಗೆ ಸಲುವುದು (ಸೌಇಇ. 13-11, ೪೩೬-೨೬5 1412). 
ಉಪಕ್ಷಯಂಮಾಡು - ವೆಚ್ಚಮಾಡು; ಖಚು೯ಮಾಡು: 
ಅರ್ಥಮುಂ ಶರೀರಮುಮನುಪಕ್ಷಯಂ ಮಾಡುವ ಸಂಶಯವಂ ಮಾಡುವ 
ಧರ್ಮಮೆ ಬಾರ್ತೆ (ಮದತಿ. ೧-೫೮ ವ). [ಸಂ.] 
ಉಪಕ್ಷೇಪ (ನಾ). ೧. ಕಾವ್ಯದ ಪ್ರಾರಂಭ, ಮೊದಲು ಆದಿ: 
ಕಥೆಯ ಉಊಸಪಕ್ಷೇಪ (-ಆದಿ)ದಿಂದ ಹಿಡಿದು: ಪರಾರ್ಥಕ್ಕಾಗಿ ಶರೀರ 
ವನ್ನರ್ಪಿಸುವ ನಿರ್ವಹಣದವರೆಗೂ ಶಾಂತವೇ ರಸ (ಧ್ವನ್ಯಾಲೋ. ೧೮೨). 
೨.[ನಾಟ್ಯ ರೂಪಕಗಳಲ್ಲಿ ಮುಖಸಂಧಿಯ ಮೊದಲನೆಯ ಅಂಗ: 
ಕಾವ್ಯಾರ್ಥದ ಸಮುತ್ತತ್ತಿ "ಉಪಕ್ಷೇಪ'(ದಶರೂ. ೧-೩೯ ಟಿಪ್ಪಣಿ) [ಸಂ.] 
ಉಪಖಂಡ (ನಾ). ೧. ದೊಡ್ಡ ಖಂಡಕ್ಕೆ. ಸೇರಿದ ಒಂದು ಸಣ್ಣ 
ಖಂಡ: `ಭಾರತ ದೇಶವನ್ನು ಉಪಖಂಡನೆಂದು ಕರೆಯುತ್ತಾರೆ (ರೂಢಿ). 
೨. ಒಳೆವಿಭಾಗ: ಮಸೂದೆಯಲ್ಲಿ ಎಷ್ಟೋ ಖಂಡಗಳು ಉಪಖಂಡ 
ಗಳು ಇನೆ (ರೂಢಿ). [ಸಂ.] 


ನಿಂದ್ಕಾ ಜುಗುಪ್ಸಾ - ಈ ೮ ಅಪವಾದದ 


[ಸಂ.) 


25 


55 


40 


45 


ಉಪಖ್ಯಾತ 


ಉಪಖ್ಯಾತ (ಗು). ಎಲ್ಲರಿಗೂ ತಿಳಿದ; ಪ್ರಸಿದ್ಧವಾದ: ಸ್ವೀತಭಕ್ತಿ 
ಸಮಗ್ರದೊಳುಪ [ಪಾಠಾಂ. ಪ್ರ]ಖ್ಶಾತಭಕ್ತಿ ವಿರುದ್ಧವಾದ ದ್ಯೂತಸ 
ವಿನೋದಮೆ ಸುಭಕ್ತಿ ವಿನೋದಮಾಗಲ್ಕೆ, (ಬಸಪು. ೪೩-೯). [ಸಂ.] 

ಉಪಗತ (ಗು). ೧. ಸಮಾಪಕ್ಕೆ ಬಂದ; ಹತ್ತಿರವಾದ; ಪ್ರಾಪ್ತ 
ವಾದ; ಸಂಭವಿಸಿದ. ೨. ಯುಕ್ತವಾದ ; ಸಹಿತವಾದ: ಉಪಗತ 
ವನದೇಪೀಚಯ ಸ್ವಾಂತ ಸಂತ್ರಾಸಕರಂ ಪೊಣ್ಮಿತ್ತು... ಕೈರಾತಳೋಷಂ 
(ಕಾದಂಪೂ. ೧೫೨) ; ಮುನಿಪತಿ ವಿವಿಕ್ತ ಶಯ್ಯಾ ಸನಮೆಂಬಯ್ಹನೆಯ ತಪ 
ದೊಳುಪಗತನಾದಂ. (ಸುಕುಮಾ. ೪-೮). ೩. ಅಂಗೀಕರಿಸಿದ. [ಸಂ.] 

ಉಪಗಮ (ನಾ). ೧. ಸಮಾಹಿಸುವಿಕೆ; ಬಂದು ಸೇರುವುದು, -- 
ತಲಪುವುದು. ೨. ಪ್ರಾಪ್ತವಾಗುವಿಕೆ; ಹೊಂದುವುದು. &. ಒದ್ಬಿಗೆ 
ಯಾಗಿರುವುದು; ಅಂಗೀಕೃತವಾಗಿರುವುದು. [ಸಂ.7 

ಉಪಗಮನ (ನಾ). - ಉಪಗಮ. "ಪ್ರಾಯೋಪಗಮನ' ಪರಾ. 

[ಸಂ.1 

ಉಪಗಿರಿ (ಸಾ). ೧. ದೊಡ್ಡ ಭೆಟ್ಟದ ಬಳಿಯಿರುವ ಸಣ್ಣ ಗುಡ್ಡ, 
೨, ಬೆಟ್ಟದ ಬಳಿಯ ಪ್ರದೇಶ. [ಸಂ.] 

ಉಪಗೂಹನ. (ನಾ). ೧. ಮರೆಮಾಡುವುದು ; ಬಚ್ಚೆ ಡುವುದು. 
೨. ಆಲಿಂಗನ; ತಬ್ಬಿಕೊಳ್ಳುವುದು : “ಆಲಿಂಗನಂ, ಉಪಗೂಹನಂ, 
ಪರಿರಂಭಣ೦ , ,. ಎ ಈ ೩ ಅಸ್ಪಿಕೊಳುಹ? (ಹಲಾಯು. ೯೩-೪೧೪). 
೩. ಆಶ್ಚರ್ಯ. ೪. ರಕ್ಷಣೆ ; ಎತ್ತಿಹಿಡಿಯುವುದು : ಉಪಗೂಹನಮುಂ 
ಸದ್ಭರ್ಮಪಧಚ್ಯುತಧವ್ಮ ಸಂಹತಿಸ್ಥಾಪನಮುಂ ವಿಪುಳಗುಣವತ್ಸಳತ್ವ 
ಮುಮಪಗತಮಳಟಚೈನ ಶಾಸನೋದ್ಸಾಸನಮಂಂ (ಆದಿಪು. ೫-೫೮). [ಸಂ.) 

ಉಪಗೂಹಿತ (ಗು). ಮರೆಮಾಡಿದ; ಬಚ್ಚಿಟ್ಟ: ಮಿಥ್ಯಾವಿನಯ 
ವಿನೋದೋಪಗೂಹಿತಸ್ವಾಂತಚಿಂತಿತ ಚಿತ್ತನಾಗಿದ್ದ೯೦ (ಜಗವಿ. 
೩-೨೨ ವ). [ಸಂ.) 

ಉಪಗೃಹ (ನಾ). ಒಳಗಿನ ಕೋಣೆ; ಓವರಿ: “ಓವರಿಯದುಪ 
ಗೃಹಂ ಗರ್ಭಗೃಹಮಕ್ಕು (ಮಂಗರಾ, ೫೮-೮). [ಸಂ.] 

ಉಪಗೃಹೀತ (ಗು). ಹಿಡಿದ; ವಶಪಡಿಸಿಕೊಂಡ ; ಕೈಕೊಂಡ: 
ಉಪಸಜಾಪೋಪ ಗೃಹಿೀ ತ ವಿರೋಧಿನರೇಂದ್ರಾಷ್ಟಾದಶತೀರ್ಥನುಂ 
(ಶಾಂತಿಪು. ೧-೩೧ ವ). [ಸಂ.] 

ಉಪಗ್ರಹ (ನಾ). ೧. ಕಿತ್ತು ಕೊಳ್ಳುವುದು. ೨. ಸೆರೆಹಿಡಿಯುವುದು; 
ಕೈಸೆರೆ. ೩. ಸೆರೆಸಿಕ್ಕಿದವನು; ಸೆರೆಯಾಳು; ಬಂದಿ. ೪. ಅನುಕೂಲ 
ಪಡಿಸುವುದು. ೫. ದೊಡ್ಡಗ್ರಹದ ನೆರೆಯಲ್ಲಿರುವ ಸಣ್ಣಗ್ರಹೆ : 
ಗ್ರಹದಿಂದ ಮಂಡಲಗಳು ಬೇರ್ಪಟ್ಟು ಉಪಗ್ರಹಗಳಾಗಿರಬೇಕು 
(ಭೂಹುಟ್ಟು. ೨೩). ೬. - ಉಪಗ್ರಹಸಂಧಿ. [ಸಂ.] 

ಉಪಗ್ರಹಣ (ನಾ). ೧. ಕೈಸೆರೆ ಹಿಡಿಯುವುದು; ಬಂಧಿಸುವುದು. 
೨. ಸಂಸ್ಕಾರಪೂರ್ವಕವಾಗಿ ವೇದಾಭ್ಯಾಸಮಾಡುವುದು. (ಸಂ.] 

ಉಪಗ್ರಹಸಂಧಿ (ನಾ). [ರಾಜನೀ] ಹದಿನಾರು ಬಗೆಯ ಸಂಧಿಗಳಲ್ಲಿ 
ಒಂದು: ಶತ್ರು ಸಮಸ್ತ ಬಲಂಬೆರಸು ವಿಜಿಗೀಸುವಂ ಕಾಣ್ಬುದುಂ ಆತ್ಮಾ 
ಮಿಷಸಂಧಿಯೆಂಬುದಕ್ಕುಂ ಸರ್ವಸ್ವಮಂ ತೆತ್ತು ಪ್ರಾಣರಕ್ಷಣಂಗೆಯ್ವುದು 
ಉಪಗ್ರಹಸಂಧಿಯೆಂಬುದಕ್ಕು ೦ (ಪಂಚಶಂ. ೨೨೦-೨೧). 

[ಉಪಗ್ರಹ * ಸಂಧಿ] 

ಉಪಗ್ರಾಮ (ನಾ). ದೊಡ್ಡಗ್ರಾಮಕ್ಕೆ ಸೇರಿದಂತಿರುವ ಸಣ್ಣ 
ಗ್ರಾಮ; ಹುಂಡಿ; ಪಾಳ್ಯ; ಕೊಪ್ಪಲು: ಮದ್ದೂರೆಂಬ ಗ್ರಾಮಕ್ಕೆ 
ಸಲ್ಲುವ ಕೌಡ್ಲೆಗ್ರಾಮಯಿದಕೆ ಉಪಗ್ರಾಮ ನಾಗನಹಳ್ಳಿ ಗ್ರಾಮ... ಯೀ 
ಆರು ಉಪಗ್ರಾಮ ಸಹಿತವಾಗಿ (ಮೈಆಂ. ೧೯೩೩, ೪೯-೧೮; 


"ಅನುಗ್ರಾಮ' ಷರಾ. [ಸ] 


೯೩೫ 


ಅ 


0 


25 


35 


40 


* |45 


ಉಪಚರ್ಯೆ 


ಉಪಗ್ರಾಹ್ಯ (ಗು). ೧. ಸ್ವೀಕಾರ ಯೋಗ್ಯವಾದ. (ನಾ). 
೨. ಶಾಸ್ತ್ರಕ್ರಮದಿಂದ ಅಭಿವಾದನೆ ಮಾಡಲು ಯೋಗ್ಯನಾದ 
ವನು: *ಶಾಸ್ತ್ರಕ್ರಮದೊಳಭಿವಾಧನಂಗೊಳ್ಳ ಪುರುಷನುಪಗ್ರಾಹ್ಮನಕ್ಕು? 
(ಮಂಗರಾ. ೭೪-೮). ೩. (ರಾಜನಿಗೆ ಅಥವಾ ದೊಡ್ಡವರಿಗೆ 
ಅರ್ಪಿಸುವ) ಕಾಣಿಕೆ; ನಜರು : “ಉಪದ, ಪ್ರಾಭೃತಂ, ಉಪ 
ಗ್ರಾಹ್ಯಂ, ಉಪಾಯನಂ - ಈ ೪ ಪಾಗುಡಂ? (ಹಲಾಯು. ೭೧-೨೮೦). 

[Xo.] 

ಉಪಘಾತ (ನಾ). ೧. ಪೆಟ್ಟು; ಹೊಡೆತ. ೨. (ಪೆಟ್ಟಿನಿಂದಾದ) 
ನೋವು; ಘಾಯ; ದೇವೋಪ ಘಾತಮಂ. ಶೌರ್ಯಾವಪ್ಪಂಭದಿನದೆಂತು 
ಗೆಲ್ಲೆಯೊ ಪೇಟರ್‌ (ಶಾಂತಿಪು. ೮-೬೯). [Aಂ.] 

ಉಪಫ್ಲು (ನಾ). (ಹತ್ತಿರದಲ್ಲಿರುವ) ಆಶ್ರಯ, --ಆಶ್ರಯಸ್ಥಾನ : 
«ಉಪಘ್ನಃ, ಆಶ್ರಯಃ;- ಈ ೨ ಇರ್ಪ ಠಾವು? (ಹಲಾಯು. ೫೦-೧೪೩). 

[ಸೆಂ.] 

ಉಪಚಯ (ನಾ). ೧. ಶೇಖರಣೆ; ಕೂಡಿಸುವುದು; ಸಂಗ್ರಹ. 
೨. ರಾಶಿ; ಗುಂಪು ಶ್ರ ನಿನ್ನ ಪಾಪೋಪಚಯಕಾರಣ ದುರಾಚರಿತಮಂ 
ನೋಡಿ (ಆದಿಪು. ೩-೩೮ ವ). ಹಿ ಅಭಿವೃದ್ಧಿ ; ಏಳಿಗೆ: ನಿರಂತಕೋಪ 
ಚಯಮನಪ್ಪುಕೆಯ್ದ್ಹು (ಮಲ್ಲಿ ಪು. ೪-೧೩೦) ; “ಉಪಚಯ ಎಂದರೆ 
ಪುಣ್ಟಪ್ರಕರ್ಷ ೫ (ಭಾರಮಾ. ೩೩೪). [ಸಂ:) 

ಉಪಚರ (ನಾ). - ಉಪಚಾರ ೩: ಕೊಟ್ಟು ಕುಡುಕುದಂಬುಲಮಂ 
ಸವಿಯಂ ತಟ್ಟುವ ತನಿಗಲೆಯುಪಚರದಿಂ ಮನಮುಟ್ಟ ಕರಂಕೂಡಿದರಂಗ 
ಭವಂ ಮಿಗೆ ಮೆಚ್ಚುವ ತೆಜದಿ (ಜಯಕಾ. ೨-೫೩). 

[ಆ ಸಂ. ಉಪಚಾರ] 

ಉಪಚರಂಗೈ (ಕ್ರಿ). - ಉಪಚಾರಗೆಯ್‌ : ವಾಣೀಪತಿಯ ಕಂಡು 
ವಹಿಲದಿಂದಿದಿರೆದ್ದು ಕಾಣಿಕೆಯನಿತ್ತೆರಗುತ್ತುಪಚರಂ (ಪಾಕಾಂ. ಚಿತಿಯು] 
ಗೈದೊಡನೆ ಕೈವಾರಿಸಿದ ಭಕ್ತಿಯಿಂದ (ನೆಂಕಾರಾ. ೧-೩-೪೩). 

[ಉಪಚರ+ ಗೈ (ಆ ಕೆಯ೯[)) 

ಉಪಚರಣ (ನಾ). ಸೇವೆ: ರಾಜವದುಪಚರಣ ನಿಯಮ ಸಂಪೂಜಿತಾ 
ರ್ಥಿಗಳಂ ನಿರಂತರ ರಾಜವದುಪಚರಣ ನಿಯಮದಿಂದಂ ಭಜಿಸಿ (ಬಸಪು. 
೬-೩೦). , [ಸಂ.] 

ಉಪಚರಣೆ (ನಾ). ಆದರಣೆ; ಸತ್ಕಾರೌ; ಬಾಹ್ಮಭಾವನೆಯುಪಚರಣೆ 
ಮುನಿಗಳಿಗೆಯನುಚಿತವೆಂದನಲ್ಲಮನು (ಪ್ರಭುಲೀ. ೨೦-೪೦) ; ತರಣಿ 
ವಂಶಜ ನತ್ರಿಮುನಿಯುಪಚರಣೆ (ಪಾಠಾಂ. ಇಣ]ಯನು ಕೈಕೊಂಡು 
(ತೊರರಾ. ೩-೧ ಸೂಚನೆ). [ಸಂ. ಉಪಚರಣ]। 

ಉಪಚರಿತ (ಗು). ೧. ಸಮಾಪಿಸಲ್ಪಟ್ಟ; ಹತ್ತಿರಕ್ಕೆ ಬಂದ. 
೨. ಆಚರಿಸಲ್ಪಟ್ಟ; ನೆರವೇರಿಸಿದ: ಉಪಚರಿತ ಗರ್ಭಾಧಾನ ಮಂಗಳ 
ವಿಧಾನಂ. ದಶರಥಮಹೀನಾಥಂ ... ಒಳವುಗುವುದುಂ (ಪಂರಾಮಾ, 
೩-೭೭ ವ). [ಸೆಂ.] 

ಉಪಚರಿಸು (ಕ್ರಿ). ಉಪಚಾರಮಾಡು; ಆಚರಿಸು; ಆರೈಕೆ 
ಮಾಡು: ಅನೇಕ ಶಿಶಿಕೋಪಚಾರಂಗಳಿಂದುಪಚರಿಸಲದಣಕನೆಂತಾನುಂ 
ಮೂರ್ಚೆಯಿಂದೆಚ್ಚತ್ತು (ಕಾದಂಪೂ. ೮೫೪) ; ನುಡಿವ ಕವಿಗಮಕಿವಾಗ್ಮಿ 
ಗಳನುಪಚರಿಸುತುಂ (ನಂಬರ. ೩-೬೪) ; ನೀಸುದ್ದಂಡಬಲನೆಂದನಿಬರು 
ಪಚರಿಸಿದರು ಫಲುಗುಣನ (ಕುವ್ಯಾಅ. ೭-೬); ಒಂದು ದಿನವಾದರೂ ನೀವು 
ನನ್ನನ್ನು ಉಪಚರಿಸಲಿಲ್ಲ (ಕಾವೇರಿ. ೩೯). [ಉಪಚರಣ + ಇಸ್ಟು) 

ಉಪಟರ್ಯೆ (ನಾ). ೧. ಸೇವೆ. ೨. ಚಿಕಿತ್ಸೆ: “ಉಪಚರ್ಯಾ, 
ಚಿಕಿತ್ಸಾ- ಈ ೨ ವೈದ್ಯಂ ಮಾಡುಹಂ ?' ( ಹಲಾಯು. ೧೦೦-೪೫೮). 

(ಸಂ. ಉಪಚರ್ಯಾ] 


ಉಪಚಾಯಿಕೆ 


ಉಪಚಾಯಿಕೆ (ನಾ). ಸೇವಕಿ; ದಾಸಿ: ಉಪಚಾಯಿಕೆಯಾಗಿ ನಿನ್ನ! 
ಅಪ್ಪಣೆಯನ್ನು ಬೇಡುತ್ತೇನೆ (ದೇವೀಚೌ. ೧೨೯). (ಸಂ. ಉಪಚಾಯಿಕಾ] 

ಉಪಚಾಯ್ಯ (ನಾ). ೧. ಮಂತ್ರದಿಂದ ಸಂಸ್ಕರಿಸಲ್ಪಟ್ಟ ಯಜ್ಹದ 
ಅಗ್ನಿ. ೨. ಯಜ್ಞದ ವೇದಿಕೆ; ಯಜ್ಞದಲ್ಲಿ ಅಗ್ನಿಸಂಧಾನ | 
ಮಾಡುವ ಸ್ಥಳ. [ಸಂ.] 5 

ಉಪಚಾರ (ನಾ). ೧. ಹತ್ತಿರ ನಡೆಯುವುದು, ಸೇರುವುದು. 
೨. ಆದರಣೆ; ಸತ್ಕಾರ; ಸೇವೆ: ಅಸ್ಪವಿಧಾರ್ಚನೆ ಸೋಡಶೋಪ ' 
ಚಾರವ ಮಾಡುವ ಹಮ್ಮಿನಲ್ಲಿ ಬೆಂದೆನಯ್ಯಾ (ಬಸವ. ೩೮೪) ; 'ಉಡು | 
ಗೊಜಕಿಗಳಲಿ ವಿವಿಧೋಪಚಾರದಲಿ ಹಿರಿದು ಮನ್ನಿಸಿ ಕಳುಹಿದ ನು| 
(ತೊರರಾ. ೧-೭-೬೧). ೩, ವೈದ್ಯಕೀಯ ಆರೈಕೆ, --ಶುಶ್ರೂಸೆ. ; 10 
೪. (ಆಲಂ). ತೋರಿಕೆ; ಬೂಬಟಾಟಕೆ: ಲಿಂಗವೆಂದಆಯೆ ಜಂಗಮ 
ವೆಂದಜೌಯೆ . , , ಆನು ಮಾಡುವುದೆಲ್ಲಾ ಉಪಚಾರವಯ್ಯಾ (ಬಸವ. 
೩೮೪). ೫. ಒಂದು ಬಗೆಯ ವ್ಯಂಗ್ಯ. ಉದಾ: ಕತ್ತು ಹಿಡಿದು 


೯೩೬ 


ಉಪಜಾಪ್ಯ 


ಉಪಚಿತಗುಣ (ನಾ). ವೃದ್ಧಿ ಹೊಂದಿದ ಗುಣವುಳ್ಳವನು (2): 
ಅತಿಶಯ ವಿಶಾಲಕೀರ್ತಿಧ್ವಜನಾನುಪಚಿತಗುಣನಾನುಚಿತನನಪೇತದೋಷ 
ನನುದಾರಚರಿತೋದಯನಂ (ಕವಿರಾ. ೨-೧೬). [ಉಪಚಿತ * ಗುಣ] 

ಉಪಚಿತಪುಣ್ಯ (ಸಾ). ಶೇಖರಿಸಿದ ಪುಣ್ಯ; ಸಂಚಿತ ಪುಣ್ಯ: 
ಸುಯೋಧನರಾಯನುಪಚಿತಪುಣ್ಮವಕಟಾ ದಾಯವೇ ಬಾಯೆಂದು ಮಿಗೆ 
ಬೊದ್ಬಿಆಿದನಾ ಶಕುನಿ (ಕುವ್ಯಾಸ. ೧೩-೬೫). [ಉಪಚಿತ + ಪುಣ್ಯ] 

ಉಪಚಿತವಾರ್ತೆ (ನಾ). ಸೇರಿಕೊಂಡು ಬರುವ ಮಾತು: ರಂಜಿ 
ಪ್ರವು ಗಡ ಗಳ ಗಡಂಗಳವುಪಚಿತ ವಾರ್ತೆಯೊಳಮುಚಿತ ಸಂಭಾಷಣೆ 
ಯೊಳ್‌' (ಶಮದ. ೩೧೬). [ಉಪಚಿತ + ವಾರ್ತೆ] 


| ಉಪಚಿತಾನಂದ (ನಾ). ಹೆಚ್ಚಾದ ಅಥವಾ ವೃದ್ಧಿಯಾದ ಆನಂದ: 


ದ್ರುಪದಸುತೆಯುತ್ಸವವ ಮುನಿಜನದಪಗತಗ್ಲಾನಿಯನು ಪರಿಜನದುಪಟಿ 
ತಾನಂದವನು ಬಣ್ಣಿಸಲರಿದು ತನಗೆಂದ.(ಕುವ್ಯಾಅ. ೧೨-೬೩). 
[ಉಪಚಿತ + ಆನಂದ) 


ತಳ್ಳಿದನು ಎಂಬುದಕ್ಕೆ ಬದಲಾಗಿ ಅರ್ಧಚಂದ್ರನನ್ನು ಕೊಟ್ಟನು! | ಉಪಚಿತ್ರಿಕೆ (ನಾ). [ಛಂದ] ಒಂದು ವೃತ್ತದ ಹೆಸರು: ಭುಜಶಕ್ಷ 


ಎಂಬಂತೆ. ೬, ವಿಕಲ್ಪವಾದುದು; ಗೌಣವಾದುದು : ನೂಂಕಿದನೆಂ | 15 
ಜೊಂದರ್ಥದೊಳ್‌ ಅರ್ಧಚಂದ್ರನನಿತ್ತನೆಂದು ನಕಾರಮುಪಚಾರ 
ಮಾಯ್ತು (ಶಮದ. ೧೦೬ ಪ್ರಯೋ). ೬. ಲಂಚ: “ಲಂಚಃ... ಉಪ 
ಚಾರಃ, ಆಮಿಷಂ-- ಈ ೫ ಲಂಚಂ”ೌ (ಹಲಾಯು. ೭೧-೨೮೦). (ಸಂ.] 
ಉಪಚಾರಗೆಯ್‌ (ಕ್ರಿ). ಉಪಚಾರಮಾಡು ; ಸತ್ಯರಿಸು: ಕೆಳೆಗೋ 
ಸುಗ ಬಂದೆನೆಂದು ಮನ್ಮಥನಂದು ಎಳೆವೆಜಕಿಗುಪಚಾರಗೆಯ್ದು (ಮೋಹತ, |20 
೧೬-೫೨). [ಉಪಚಾರ + ಗೆಯ್‌ (೮ ಕೆಯ್‌,)] 
ಉಪಚಾರಣ (ನಾ). (ಪೀಠ ಮೊದಲಾದುವನ್ನು ಒದಗಿಸುವ); 
ಉಪಚಾರ: “ಅಸನಾದ್ಕುಪಚಾರಣಂ ” (ಮಂಗರಾ. ೭೭-೧೨). [ಸಂ.]| 
ಉಪಚಾರವಡೆ (ಕ್ರಿ). ಉಪಚಾರವನ್ನು ಹೊಂದು ; ಸತ್ಕಾರವನ್ನು | 
ಪಡೆ: ನೋಟಕಚ್ಚರಿಯಾದ ಪರಮಸುಂದರಿಯ ಕೈಮಾಟದಿಂದುಪಚಾರ |25 
ವಡೆದು (ಮೋಹತ. ೪-೩೦). [ಉಪಚಾರ + ಪಡೈ]) 
ಉಪಚಾರಿ (ನಾ). ಉಪಚರಿಸುವವನು; ಆದರಿಸುವ ಸ್ವಭಾವ 
ವುಳ್ಳ ವನು: ಎನ್ನ ತಾಗಿದೆ ಸುಖವ ಜಂಗಮಕ್ಕರ್ನಿಸಲಜಸಿಯದ 
ಉಪಚಾರಿಯಾನು (ಬಸವ. ೩೭೯). [< ಸಂ. ಉಪಟಾರಿನ್‌] 
ಉಪಚಾರಿಸು (ಕ್ರಿ). - ಉಪಚಾರಗೆಯ್‌ : ಗೋವ ಮಾಧವನುಪಚಾ 
ರಿಸಿ (ಎಕ. ೪11, ಶಿವಮೊ. ೬೯-೧೬; 1320). [ಉಪಚಾರ + -ಇಸ್ಕು] 
ಉಪಚಾರೋಕ್ತಿ (ನಾ). ೧. ಉಪಚಾರದ ಮಾತು; ಆದರಣೆಯ 
ಮಾತು. ೨. ಗೌಣವಾದೆ ಮಾತು: ಗಳ ಗಡ ಎಂಬಿವು ಉಪಚಾರೋ ; 
ಕ್ರಿಯೊಳಂ ಉಚಿತಸಂಭಾಷಣೆಯೊಳಂ ಪೇಲಟಲ್ಪಡೆಗುಂ (ಶಮದ. | 
ವೃತ್ತಿ). [ಉಪಚಾರ + ಉಕ್ತಿ] 155 
ಉಪಚಾರ್ಯ (ನಾ). ೧. ಉಪಚಾರಕ್ಕೆ ಯೋಗ್ಯನಾದವನು. | 
೨. ಉಪಚಾರ ೩: 4ಉಪಟಾರ್ಯಂ [ಪಾಠಾಂ. ಉಪಚರಿಯಂ, 
ಉಪಚರ್ಯಂ] ಚಿಕಿತ್ಸೆಯೆನಲಾ ಸುವೈದ್ಯವ ಮಾಳ್ಬುದಕ್ಕುಗಿ (ಮಂಗರಾ. | 
೧೧೫-೭). [ಸಂ.] | 
ಉಪಚಿತ (ಗು). ೧. ಕೂಡುತ್ತಾಬಂದ; ಕೇಖರಿಸೆಲ್ಪಟ್ಟ.[4 
೨. ಒಟ್ಟಾದ; ರಾಶಿಯಾದ: ದೇಹವಿದು ಭೂತೇಂದ್ರಿಯಾದಿಯ ಗೇಹ ; 
ಉಸಚಿತಕರ್ಮಫಲಸಂದೋಹದಲಿ ತಿರುಗುವುವು ಕುವ್ಕಾದ್ರೋ.೧೮-೫೮), | 
೩. ಹೆಚ್ಚಾದ; ವೃದ್ಧಿ ಹೊಂದಿದ ; ಬೆಳೆದ: ಭಗದತ್ತಂ ಸುಪ್ರತೀಕ 
ದ್ವಿಪಮನುಪಚಿತೋತ್ಸಾಹದಿಂ ತೋಟಾ ಕೊಟ್ಟಿಂ (ಪಂಪಭಾ. ೧೧-೬೯). 
೪.. ಗೌರವಿಸಲ್ಪಟ್ಟ ; ಸನ್ಮಾನಿಸಿದ; ಉಪಚರಿಸಿದ: “ಗುರುವೆ | ಆ 
ನಲ್ಕುಪಚಿತನೆನಲ್‌ ಪೂಜೆವಡೆದವಂ * (ಮಂಗರಾ. ೭೨-೨3). [ಸಂ.]; 


30 


ಯುಗ ಧೂಮಧ್ವಜಪಾದ ಗುರುವಿನೊಳಜನಿರ್ದ ರಸದೊಳಂ ಪೆಣಜವೆಡೆ 
ಗಳೊಳಧೋಕ್ಷಜ ಗಣಮಾದೊಡದುಚಚಿಶ್ರಿಕೆ (ಛಭಂದೊಉಬು. ಕಿ. ೩೦೦). 
[ಸಂ. ಉಪಚಿತ್ರಿಳಾ] 


ಉಪಚಿತ್ರೆ (ನಾ). ೧. ಹಸ್ತ:ಮತ್ತು ಸ್ವಾತೀ ನಕ್ಷತ್ರಗಳು. ೨. “ಇಲಿ 


ಯಾಲದ ಮರ; ಇಲಿಕಿವಿಯ ಗಿಡ” (ಅಮರ. ಟೀಕೆ). 
[ಸಂ. ಉಪಚಿತ್ರಾ] 


ಉಪಚುನಾವಣೆ (ನಾ). ಸಾರ್ವತ್ರಿಕ ಚುನಾವಣೆಯಾದ ನಂತರ 


ಕಾರಣಾಂತರಗಳಿಂದ ತೆರಪಾದ ಸ್ಥಾನಗಳಿಗೆ ನಡೆಯುವ ಚುನಾ 
ವಣೆ: ಉಪಚುನಾವಣೆಯ ದಿನವನ್ನು ಪ್ರಕಟಸಿಬ್ದಾರೆ (ರೂಢಿ). 
[ಉಪ್ಯ* ಚುನಾವಣೆ] 


ಉಪಜ (ನಾ). ಕುದುರೆಯ ಓಟದಲ್ಲಿ ಒಂದು ಬಗೆ: ಬಿಂಕಂಬಡೆ 


ದುದು ವಿಕ್ರಮಮಂಕಿತಮುಪಕಂಠಮುಪಜಮುಪಜವಮೆಂಬಯ್ದುಂ 
ಕಣ್ಗೊಳಿಸುವ ಧಾರೆಗಳಿಂ ಕುದುರೆಯ ಕಾಲ್ಗೆ ಕೋಡಗಜಕಿಯೊಳವಕ್ಕುಂ 
(ಮಲ್ಲಿಪು. ೯-೩೬). "ಉಪಜವ' ಪರಾ. [ಸಂ.] 


ಉಪಜಲಧಿ (ನಾ). ಸಣ್ಣ ಸಾಗರ, ಸಮುದ್ರ: ತುಜುಗಿದ ಮುಗಿಲಾ 


ಮುಗಿಲಿಂದೆಆಗುವ ಮಚಟಕ್ಕೈ ಕದಡಿ ಬರ್ಪ ತೊಜಕ ಬೆಟ್ಟು ತೆವರ್‌ ಮೊಜ 
ಡುಪಜಲಧಿಗಳೆನೆ ಜನಮಜಸಿಯಜಕಿಯೆ ದಲುದ್ದಬಿದ್ದನಮಾಯ್ತ ವನಿತಳಂ 
(ಆದಿಪು. ೬-೬೨). [ಸಂ.) 

ಉಪಜನ (ನಾ). ಕುದುರೆಯ ಓಟದಲ್ಲಿ ಒಂದು ಬಗೆ. "ಉಪಜ?' 
ಶಬ್ದದ ಪ್ರಯೋಗವನ್ನು ನೋಡಿ. ` [ಸಂ.] 

ಉಪಜಾತ (ಗು). ಉತ್ಪತ್ತಿಯಾದ; ಕಾಣಿಸಿಕೊಂಡ : ಜನಕನೊಳ 
ನುರೂಪತೆಯಂ ತನೂಭವಂ ... ಪ್ರದೀಪೋಪಜಾತ ದೀಪಾಕೃತಿಯಿಂ 
(ಚಂದ್ರಪು. ೪-೯). [ಸಂ.] 

ಉಪಜಾಪ (ನಾ). ೧. ರಹಸ್ಯವಾಗಿ ಕಿವಿಯಲ್ಲಿ ಹೇಳುವುದು; 
ನಿಸುಮಾತನಾಡುವುದು; ಚಾಡಿಹೇಳುವುದು. ೨. ಭೇದೋ 
ಪಾಯ; ಒಳಜಗಳವುಂಟುಮಾಡುವಿಕೆ : “ಉಪಜಾಪಃ, ಭೇದಃ, 
೨. ಈ ೨ ಒಳಗುಗುಡುವುದು? ( ಹಲಾಯು. ೧೨೮-೯೫) ; ಉಪಜಾಪೋಸ 
ಗೃಹೀತ ವಿರೋಧಿನರೇಂದ್ರಾಷ್ಟಾದಶ ಶೀಥ್ಥನುಂ (ಶಾಂತಿಪು. 


೧-೭೧ ವ). [ಸಂ.] 
ಉಪಜಾಪ್ಯ (ನಾ). ರಹಸ್ಯವಾಗಿ ಕಿವಿಯಲ್ಲಿ ಹೇಳಿದ ಮಾತು; 
ಪಿಸುಮಾತು; ಚಾಡಿಮಾತು: ಬಂಧುಜನೋಪಜಾಪೃಷುದು 


ಕರ್ಣಪ್ರಾಪ್ಮಮೇ `ನಬ್ಲನೊಬ್ಬನೆ ( ಚಂದ್ರಪು. ೮-೮೮). 


(ಸಂ.) 


ಉಪಜಾಹ ೯೩೭ ಉಪತಾಪಬಡು 


ಉಪಜಾಹ (ನಾ). - ಉಪಜಾಪ ೧: “ಉಪಜಾಹಂ ಭೇದಂ”; | ಉಪಜೋಪಷ (ನಾ).೧. ಆನಂದ; ಸಂತೋಷ; ತೃಪ್ತಿ. ೨. ಮೌನ; 
(ವಸ್ತುಕೋ. ೧೧೪-೧೯) ; "ಉಪಜಾಹ[(ಪಾಠಾಂ. ತ]ಮೆನೆ ಭೇದಮೆನ | ನಿಶ್ಶಬ್ದವಾಗಿರುವಿಕೆ. [ಸಂ.] 
ಕೊಳಗುಗುಡುವುದು ೫ (ಮಂಗರಾ. ೧೩೫-೩೫). [ಆ ಸಂ. ಉಪಜಾಪ]' | ಉಪಜ್ಞ (ನಾ). ಮೊತ್ತಮೊದಲು ಕಂಡುಹಿಡಿದವನು ; ತಿಳಿದು 
ಉಪಜಿಸ್ಟಿಕಳೆ (ನಾ). - ಉಸಜಿಹ್ವೆ ೨: ಕೃಷ್ಣಕಂಟಕರೋಚಕೇತರ ಕೊಂಡವನು; ಉಪದೇಶವಿಲ್ಲಜೆ' ಜ್ಞಾನ ಪಡೆದುಕೊಂಡವನು ; 
ರುಚಿ ಲವಣಮಾಮ್ಲಾ ಚಮನಮುಪಜಿಂಹ್ಮಿ£ ಜಿಹ್ಪಿಸ ಕಾದಿ ಗದಂಗಳೊಡ 5) ಸ್ವತಂತ್ರ ವಿಚಾರಶಕ್ಷಿಯುಳ್ಳವನು: ಅವನು ಈ -ವಿಚಾರದಲ್ಲಿ 


ನೊಡನೆ (ವಿವೇಭ. ೩-೩೬). [ಸಂ. ಉಪಜಿಷ್ವಿಕಾ) | ಉಪಜ್ಞ (ಕಸ್ತೂರಿ. ೨-೬೦ ; 1965). [ಸೆಂ.] 
ಉಪಜಿಹ್ವೆ (ನಾ). ೧. ಕಿರುನಾಲಗೆ. ೨. ಕಿರುನಾಲಗೆ ಊದಿ ಉಪಜ್ಞತೆ (ನಾ). ಸ್ವತಂತ್ರ ವಿಚಾರಶಕ್ತಿ; ಪ್ರತಿಭೆ: ಅವನ 
ಕೊಳ್ಳುವ ಒಂದು ರೋಗ : ಜಪವ ಮಾಡುವ ಜಿಹ್ವೆ ಉಪಜಿಹ್ವೆಯಾ ಉಪಜ್ಞತೆಗೆ ಏನೂ ಕುಂದಿಲ್ಲ (ಧ್ವನ್ಮಾಲೋ. 21, ಮುನ್ನುಡಿ). 
ದಂತೆ ಜಪ ಬೇಆಕ ಹಿಂಸೆಯದು ಬೇಟಕೆ (ಸರ್ವಜ್ಞ. ೯೩೫) ; ಜಿಣ್ವೆಯಲ್ಲಿ [ಸಂ. ಉಪಜ್ಞತಾ] 
ಆಲು ತೆರನಾಗಿ ಕೋಗಂಗಳು ಹುಟ್ಟುವುವು. ಅವಾವುನೆಂಜಿನೆ -ಜಿಹ್ವಾಲಸ|10 ಉಪಜ್ಜೆ (ನಾ). ಸ್ವಪ್ರಯತ್ನದಿಂದ ಪಡೆದ ಜ್ಞಾನ; ಸ್ವತಂತ್ರ 
ವೆಂದು, ಅಧಿಜಿಹ್ವೆ ಎಂದು, ಉಪಜಿಹ್ವೆ ಎಂದು, ವಾತಜಿಹ್ವೆ, ಪಿತ್ತಜಿಹ್ವೆ, ವಿಚಾರಶಕ್ತಿ; ಪ್ರತಿಭೆ: “ಉಪಜ್ಞಾ - ಉಪದೇಶವಿಲ್ಲಡೆ ತಾನಾಗಿ 
ಶ್ಲೇಸ್ಮಜಿಹ್ವೆ ಎಂದು ಆಜು ತೆಜ (ವೈದ್ಯ ಸಾ. 11, ೧೦೬). ೩. ಒಂದು ಮೊದಲು ಹುಟ್ಟದ . ತಿಳಿವಳಿಕೆ, ಎಲ್ಲರಿಗೂ ತಿಳಿದಿದ್ದಕ್ಕಿಂತೆ ಮುಂಚೆ 
be ಇರುವೆ. ೪. ಹಾವಿನ ಮೈಯಿಂದ ಕಳಚಿ ಬೀಳದ ಪರೆ: ಮೊದಲು ಒಬ್ಬನಿಗೆ ತಿಳಿದೆ ತಿಳುವಳಿಕೆ ? (ಸಿದ್ಧಾಂತಿ. ೧೮೭). 
“ಉಪಜಿಹ್ವಾ... ಉಪದೇಹಿಕಾ -ಈ ೪ ಉರ್ಡದ ಹೆರೆ? (ಹಲಾಯು. [ಸಂ. ಉಪಜ್ಞಾ] 
೧೦೬-೨೨). (ಸಂ, ಉಪಜಿಹ್ವಾ] 18] ಉಪಟಿಲ, ಉಪಟಳ (ನಾ). ಹಿಂಸೆ; ತೊಂದರೆ; ಪೀಡೆ; ಬಾಧೆ : 
ಉಪಜೀವಳಕೆ (ನಾ). (ಇತರರನ್ನು) ಆಶ್ರಯಿಸಿ ಜೀವಿಸುವವನು; ದಂಡಧರನುಷಟಲದಿ ಮಿಗೆ ಮುಂಕೊಂಡು ಮೊರೆಹೊಗುವವರ ಕಾಣೆನು 
ಪರಾವಲಂಬಿ: ಸಾಯಲಾಜದ ಜೇವವಂಚಕ ಕಾಯಭಾರಿಗೆ ಕೋನಿ | (ಹಭಸಾ. ೭೨); ಹಿಂಜುಟ್ಟಿ ಜಗ್ಗಾಟದುಪಟಲಕ್ಕಿಂತ ಇದೆ ಮೇಲಾ 
ಗಡ್ಡಾನಾಯತಂಗುಪಜೀವಕಂಗತಿಕುಟಔಲನಾದಂಗೆ (ಬಸಪು. ೬೦-೧೫); ಯಿತೊ? (ಗಣೇಶ. ೭೩-೨೦). ಉಪಟಿಳೆ : ಆಸಾಸೂರರು ನಿಚ್ಚ ನಿಚ್ಚ 
ಕವಿಗಳಲ್ಲಿ: ಉಪಜೀವ್ಮ ಉಪಜೀವಕ ಎಂಬ ಚೇದವುಂಟೀ ಉಂಟು ಊರಿಗುಪಟಳ ಮಾಡುತ್ತಿರ್ದರಯ್ಯಾ (ಆದವ. ೧೩೮) ; ನಿಜಸುತನಳಿದ 
(ಭಾರಮಾ. ೧೭೯). [ಸಂ] 20 ವಾರ್ತಾವಚನದುಪಟಳಕವನಿಪಾಲಕನು ಮಲಗಿದೆನು ಮೈ ಮಜಗೆದು 
ಉಪಜೀವನ (ನಾ). ೧. (ಇತರರನ್ನು) ಆಶ್ರಯಿಸಿ ಬದುಕುವಿಕೆ; (ಕು ವ್ಯಾಡ್ರೊ . ೭-೪); ಎನಗೆ ವೋರಗಿತ್ತಿಯ ಸವತಿಯತ್ತಿಗೆಯರು 
ಪರಾವಲಂಬಿ ಜೀವನ: ಉಪಜೀವನವನ್ನು ಸಾಗಿಸುವ ಸಸ್ಯಕ್ಕೆ ಪಟಳಂ ತೋರಂ (ವೆಂಕಾರಾ. ೫-೨-೪೧); ವಿಷ್ಣುವರ್ಧನಪ್ರಭುವಿನ 
ಉಪಜೀವಿ (೧೩೯೩೩) ಎಂದು ಕರೆಯಬಹುದು (ಸಸ್ಯಶಾ. ೧೦೬). ಸೈನ್ಶಶಿಬಿರೆಗಳಲ್ಲಿ ಸಾಂಕ್ರಾಮಿಕ ಉಪಟಳ ಒಂದು ಕಾಣಿಸಿಕೊಂಡಿತು 
೨. ಹೊಟ್ಟಿ ಹೊರೆಯುವುದು; ಜೀವನ ನಿರ್ವಾಹ; ಬದುಕು: (ಶಾಂತಲಾ. ೪೦೦). [?) 
ದನಕರುಗಳನ್ನು ಹಿಂಡುಗಟ್ಟಲೆ ಸಾಕಿ ಅವುಗಳಿಂದ ಉಸಜೀವನ ಸಾಗಿ|25 ಉಪಟಳ "ಉಪಟಲ' ನೋ. 
ಸುತ್ತಿದ್ದರು (ಬಂಗಾಹೆ. ೧೫). [ಸೆಂ.] ಉಪಟಾಳಿ (ನಾ). ಉಪಟಳ ಮಾಡುವವನು. [?] 
ಉಪಜೀವಿ (ನಾ). ಪರಾವಲಂಬನದಿಂದ ಜೀವಿಸುವ ಮನುಷ್ಯ, ಉಪಟೋಕನ (ನಾ). ಗೌರವಕಾಣಿಕೆಯನ್ನು ಕೊಡುವುದು: 
ಸಸ್ಯ, ಪ್ರಾಣಿ ಮೊದಲಾದುವು. [ಆ ಸಂ. ಉಪಜೀನಿನ್‌] ನಾನಾವಿಧನಾದ ಉಪಟೋಕನಾದ್ದಾರಾ ಸಂವರ್ಧನೆಯನ್ನು ಮಾಡಿದರು 
ಉಪಜೀವಿಕೆ (ನಾ). ೧. - ಉಪಜೀವನ ೨: ಅವರ MLN (ಕುರಿಹಿಂ. ೮೯). [<:- ಸಂ. ಉಪಢೌಕನ] 


ಪ್ರತಿಯೊಬ್ಬನಿಗೂ ದಿನಕ್ಕೆ ೧ ರೂಪಾಯಿ ಕೊಡುತ್ತೇನೆ (ಮಾವಾದ. ೧೨೧). | ೫ ಉಪಢೌಕಿತ (ಗು). ೧. . ಸಜ್ಜಿತವಾದ; ಸಿದ್ಧವಾದ : ಅನಂತರ 


[ಸಂ. ಉಪಜೀವಿಕಾ] ಮದೆತ್ತಲುಂ ತರದೆ ಸುತ್ತಿದತ್ತಾ ಕುಮಾರನೇಆದ ವರೂಥಮಂ ಖರೆ 
ಉಪಜೀನಿತ (ನಾ). (ಇತರರನ್ನು) ಆಶ್ರಯಿಸಿ ಬದುಕುವವನು; ಯಾನ ಸಂದೋಹಕಂ... ಆ೦ತುಪಢೌಕಿತವಾಗೆ (ಡಂದ್ರಪು. 
ಪರಾವಲಂಬಿ : ಮಾಡಿದ ಮಾಟ ಭಕ್ತಿಸ್ಥ ಅಕ್ಕ ಸಲ್ಲದು... ಮಾಡಿಸಿ, | ೬-೨೯, ೩೦). (ನಾ). ೨. (ಗೌರವದ) ಕಾಣಿಕೆ; ನಜರು. 
ಕೊಂಬುಹು ಜಂಗಮಸ್ಸ ಲಕ್ಕೆ ಸಲ್ಲದು ಉಪಜೀವಿತಸೈ ಸೆ i ೮೬೪). [ಸಂ.] 
[ಸಂ.]. ;35| ಉಪತಂಡ (ನಾ). ಸಣ್ಣ ಗುಂಪು. "ತಂಡೋಪತಂಡ' ಪರಾ. 
ಉಪಜೀನಿಸು (ಕ್ರಿ). (ಇತರರನ್ನು) ಆಶ್ರಯಿಸಿ ಬದುಕು; ಪರಾವ [ಉಫ್ಯ್ಕ + ತಂಡ) 
ಲಂಬಿಯಾಗಿ ಬಾಳು: ಆ ನೆವದಿಂದಂ ಶ್ರಾವಕಮಾನಿಗಳನನೇಕವಿಧದಿ] | ಉಪತರಣಿ (ನಾ). ೧. (ಸೂರ್ಯನಸೆ) ಮಂಡಲ; ಬಿಂಬ: "ಮಂಡಲ 
ಸುಪಜೀವಿಪರಜ್ಞಾನಿಗಳ ಬುದ್ಧಿ ಪೌರುಷಹೀನಮಜೀನಿಕೃತಂ ಬೃಹಸ್ಪತಿ | ಮದುಪತರಣಿಯಕ್ಕು * (ಮಂಗರಾ. ೧೧-೩). ೨. ವೃತ್ತಾಕಾರವಾಗಿ 
ಮತಣಜೆೊಳ್‌ (ಶಾಂತಿಪು. ೮-೧೩೧) ; ವಸುಧಾವಳಯದೊಳುಪಜೀವಿಸು ನಿಂತ ಸೈನ್ಯ ವ್ಯೂಹ (ಕಿ)- [ಸಂ.) 
ವಂತಿಕೆ ೫ಲರ್ಗಮುಚಿತಮೆಂಬೀ ಬಗೆಯಿಂದೆಸೆದಿರೆ (ಲೋಕೋಪ. |40, ಉಪತಾಪ (ನಾ). ೧. ಸೆಕೆ; ಶಾಖ. ೨.. ಕಾಟಿ. ೩. ರೋಗ: 
೩-೧); ಅದನ್ನು ಆಶ್ರಯಿಸಿ ಹಾಗೂ ಹೀಗೂ ಉಪಜೀವಿಸಿಕೊಂಡು *ರೋಗಃ, ರುಕ್‌... ಉಪತಾಪಃ, ರುಜಾ- ಈ ೧೨ ವ್ಯಾಧಿ? 
ಇರಬಹುದಾಗಲಿ, ಅದರಿಂದ ವಂಶಗೌರವ ರಕ್ಷಿಸಿಕೊಳ್ಳುವುದು ಸಾಧ್ಮ (ಹಲಾಯು. ೯೮-೪೪೬) ; ಒಳಗಣುಪತಾಪೋಪಶಮನಳೆ ಮಲಯರುಹ 
ವಿಲ್ಲ (ಇಪ್ಪಕ. ೩೫೮). [ಉಪಜೀವನ + -ಇಸ್ಕು] ಕರ್ಪುರದ ಶೀತಳಸಲಿಲದಿಂ ನೆನೆದಿದಜ ನೆವವಿರುಳಿನಿತು ಕಣ್ಮುಚ್ಚಿ 
ಉಪಜೀವ್ಯ (ನಾ). ಜೀವನಕ್ಕೆ -ಆಶ್ರಯವಾಗಿರುವವನು; ಆಶ್ರಯ (ಬಸಪು. ೩-೧೭). [ಸಂ. 


ದಾತ: ಕೈಗಳಲ್ಲಿ ಉಪಜೀವೃ, ಉಪಜೀನಕ ಎಂಬ ಭೀದವುಂಟೀ | ಉಪತಾಪಬಡು (ಕ್ರಿ). ಸಂತಾಪವನ್ನು ಅನುಭವಿಸು; ನೋಯು. 
ಉಂಟು (ಭಾರಮಾ. ೧೯೯). [xe.] "ಉಪತಾಪಬಡುಹ' ಪರಾ. . [ಉಪತಾಪ + ಪಡ್ಕು] 


ಉಪತಾಪಬಡುಹ ೪೩೮ ಉಪದ್ರ 


ಉಪತಾಪಬಡುಹ (ನಾ). ಸಂತಾಪವನ್ನು ಅನುಭವಿಸುವುದು ;; | ಉಪಡೆ (ನಾ). ನಜರು; ಕಾಣಿಕೆ; “ರಾಜದರ್ಶನಾರ್ಥವಾಗಿ ತರ 


ನೋಯುವುದು (ನಾಚರಾ. ಕಿ). [ಉಪತಾಪಬಡು + -ಹೃ]. | ತಕ್ಕ ಕಾಣಿಕೆ, ನಜರ್‌ ಮುಂತಾದ್ದಕ್ಕೆ ಪೆಸರು (ಸಿದ್ಧಾಂತಿ. ೨೦೯). 
ಉಪತಾಯ (ನಂಾ).-ಕಾಳಗದಲ್ಲಿ ಒಂದು ವರಸೆ: ತರದೆಸೆವ ಸಮ ೨, ದಾನ; ಕೊಡುಗೆ: ಅವಿಭಾಜ್ಯವಾಗಿಯೂ ನೆನೆವವರ ಹಿತವರಿತು 
ಘಂಟಿ ಸಮಬಿತ್ತರವು ಚಾಂಗಳ ಕಂ ದನಾದವು ಭರದಿವೊಡವೆನಿಪ್ಪ ರೂಪಿನುಪದೆಯ ಭೂಮೆ ಪತಿಕರಿಪ ತಳಕೋ (ಮಲೆದೇ. ೨೦-೪). 
ಉಪತಾಯದಲಿ ಅರ್ಧಾಂಗ ಪಿರಿದೆನಿಪ ಹೆಟ್ಟಾಂಗ ಸೀಸವು ಬೆರಸಿದಗ್ಗದೆ | 5 [< ಸಂ. ಉಪದಾ) 
ರಾಯ ಕರವಾಳುಜುವಡೊಂದಿಗಳೆಂಬ ತಾನಕದಿಂದೆ ಕಾಡಿದರು ಉಪದೇವತೆ (ನಾ). ಯಕ್ಷ, ಗಂಧರ್ವ, ಅಪ್ಸರ ಮೊದಲಾದ 
(ಸಾಳ್ವಭಾ. ೧೨-೭೦). [?] | “ದೇವತೆ. (ಸೆಂ. ಉಪದೇವತಾ] 
ಉಪತ್ಯಕ, ಉಪತ್ಯಕೆ (ನಾ). ಬೆಟ್ಟವಬುಡದಲ್ಲಿನ ಪ್ರದೇಶ; ಬೆಟ್ಟದ | | ಉಪದೇಶ (ನಾ). ೧. ಮಂತ್ರವೇ ಮುಂತಾದ ರಹಸ್ಯಗಳನ್ನು 
ತಪ್ಪಲು: ಓರಂತೋಗಿರ್ದ ಶಾಲಿವನದಿಂ ಸೇವ್ಯಂ ನಗೋಪತ್ಮಕಂ ಬೋಧಿಸುವುದು, ಕಲಿಸಿಕೊಡುವುದು; ಶಿಕ್ಷಣ: ಉಪದೇಶಂ 
(ಆದಿಪು. ೧-೬೪). ಉಪತ್ಯಕೆ: ಆರಾವಳಿ ಪರ್ವತದ ಉಪತ್ಯಕೆಯಲ್ಲಿ |10| ದೊರೆಕೊಂಡುದಪ್ಪೊಡೆನಗೀ ತ್ರೈಲೋಕ್ಯ ಸಾಮ್ರಾಜ್ಯ ರಾಜ್ಯಸದಂ 
ಹರಿಯುವ ಮಾನಾನದಿ (ಕೋಹಿನೂ. ೭). [ಸಂ. ಉಪತ್ಯ ಳಾ] ಸಾರ್ದನಿತುಂ ಮದಾಮಹಿಮೆ ಸಾರ್ಗುಂ (ಸುಕುಮಾ. ೩-೨೩); ನೀನೆ 
ಉಪತ್ಯಕೆ "ಉಪತ್ಯಕ' ನೋ. ಪರಬ್ರಹ್ಮವೆಂದುಳ್ಳ ಸರಮಾತ್ಮತತ್ವವನಜುಹಿಪುದೇ ಶ್ರೀಗುರುವಿನುಪದೇ 
ಉಪದಂಶ (ನಾ). ೧. ಆಹಾರವನ್ನು ರುಚಿಕರವಾಗಿ ಮಾಡುವ ಶಮಕ್ಕುಂ (ವಿವೇಕ. ೧೮). ೨. ಹಿತವನ್ನು ಹೇಳುವುದು; ಬುದ್ಧಿ 
ವ್ಯಂಜನ; ಉಪ್ಪಿನಕಾಯಿ, ಹಪ್ಸಳ ಮುಂತಾದ ನಂಜಿಕೊಳ್ಳುವ ವಾದ; ತಿಳಿವಳಿಕೆ ಕೊಡುವುದು: ಉಪದೇಶ ಕೇಳಿದರೂ ಉಪದ್ರ 
ಪದಾರ್ಥ: ಅನೇಕ ಭಕ್ಷ್ಮೋಪದಂಶ ರಸಪ್ರಚುರ ಚಾರು ಚರುಕಂ।15| ತಪ್ಪಲಿಲ್ಲ (ಗಾದೆ). [ಸಂ.] 


ಗಳಿಂದಂ.(ಆದಿಪು. ೨-೩೨ ವ) ; ಅಪರಿಮಿತಮೆನಿಸಿ ಚೆಂಬೊನ್ನ ಪರಿಯಣದ 
ಬಳಸಿ ಬಣ್ಣವಣ್ಣಿಗೆಗಳೊಳಾದುಪದಂಶಂಗಳ್‌ ತುಣಗಿದವು (ಸುಕುಮಾ. 
೧೧-೨೯) ; ಸುವರ್ಣಮಯ ಪರಿಮಳಮಂ ಭಕ್ಷ್ಯೋಪದಂಶ ಚರುವಿಲಸಿ 
ತಮಂ (ಸಂರಾಮೂ. ೧೬-೯೧ . ೨. ವ್ಯಾಧಿಗ್ರಸ್ತರ ಸಂಸರ್ಗದಿಂದ 
ಉಂಟಾಗುವ ಗುಹ್ಯಕೋಗ : ಉಗುರುತಾಗಿಯಾದರೂ, ಹಲ್ಲುತಾಗಿ 
ಯಾದರೂ, ಕುಯೋನಿಯುಳ್ಳ ಸ್ತ್ರೀಯ ಸಂಗದಿಂದಲಾದರೂ ಉಪದಂಶ 
ವೆಂಬ ವ್ಯಾಧಿಯು ಶಿಶ್ನದಲ್ಲಿ ಹುಟ್ಟುವುಡು (ವೈದ್ಯಸಾ. 11, ೧೬೫). [ಸೆಂ.] 
ಉಪದಾನ (ನಾ). ೧. ಹಿರಿಯರಿಗೆ ಸಲ್ಲುವ ಕಾಣಿಕೆ; ಉಪಾಯನ. 


ಉಪದೇಶಂಗುಡು (ಕ್ರಿ). ೧. ಮಂತ್ರವೇ ಮೊದಲಾದುವನ್ನು ಉಪ 
ದೇಶಿಸ್ಕು--ಬೋಧಿಸು. ೨. ಬುದ್ಧಿವಾದವನ್ನು ಹೇಳು : ಪ್ರಸಾದದಿಂ 
ದೊರೆಕೊಂಡುದೆಂತುಮುಪದೇಶಂಗೊಟ್ಟಿರ್‌ ಯಣಂಗೊಟ್ಟರೆಂಬನಾಲ್ನುಡಿ 
ಯುಂಟು(ಧರ್ಮಾಮೃ. ೬-೧೯೭). [ಉಪದೇಶ + ಕುಡು (ಆ ಕೊಡು)] 

20| ಉಪದೇಶಂಗೆಯ್‌ (ಕ್ರಿ). ೧. - ಉಪದೇಶಂಗುಡು ೧: ನೀಂ ಸಾಧಿ 
ಸುವ ವಿದ್ಯೆಯ ಪೆಸರೇನಿದನುಪದೇಶಂಗೆಯ್ದರಾರ್‌ ಪೇಟಕ್‌' ( ಧರ್ಮಾಮೃ. 
೨-೧೨೯ ವ). ೨. ಬೊ € ಧಿ ಸು: ಸತ್ವಪರೀತನೆ ಮದನದಾವದಹನಂ 
ತಳ್ತಿರ್ದಪುದಿಬ್ಲನಿನ್ನನದಚಿಂದುಪದೇಶಂಗೆಯ್ಯುತಿರ್ಪುದಿದು ಸುಖ 


೨. ಉಚಿತವಾಗಿ ಕೊಟ್ಟದ್ದು. ೩. ಲಂಚ. [A4.] ಮಲ್ತೇ (ಕಾದಂಪೂ. ೮೪೯). [ಉಪದೇಶ +೬ ಗೆಯ್‌ (೮ ಕೆಯ್ಮ್‌)) 
ಉಪದಿಗ್ಮ (ಗು). ಬಳಿಯಲ್ಪಟ್ಟ ; ಲೇಪಿಸಿದ : ಕನಕಾದ್ರೀಂದ್ರಂ, . .|25| ಉಪದೇಶಕ (ನಾ). ೧. ಮಂತ್ರವೇ ಮೊದಲಾದುವನ್ನು ಉಪದೇ 


ಇರ್ದುದು ಜಿನಸವನಸ್ನಿಗ್ಗ ದುಗ್ಳೋಪದಿಗ್ಳಂ (ಅಜಿಪು. ೪-೬೮). [ಸಂ.] 
ಉಪದಿಶ್ಯಮಾನ (ಗು). ೧. ಉಪದೇಶಿಸಲ್ಪಡುತ್ತಿರುವ. ೨. ತೋರಿ 
ಸಲ್ಪಡುತ್ತಿರುವ : ಆಗಳರಸನುಂ ತತ್ಸ ತೀಹಾರಿಕಾಜನೋಪದಿಶ್ಯಮಾನ 
ಮಾರ್ಗನಾಗಿ ಪೊಕ್ಕು (ಕಾದಂಪೂ. ೯೯೭). [ಸಂ.1 
ಉಪದಿಷ್ಟ (ಗು). ೧. ಉಪದೇಶಿಸಲ್ಪಟ್ಟ; ಬೋಧಿಸಲ್ಪಟ್ಟ: ಪಿರಿ 
ದೆಸೆವಂ ದೇವದೇವಂಗೆ ಮಾಡಿತ್ತಪವರ್ಗಶ್ರೀಯನೇಂ ಶಾಂತತೆ ಬಹು 
'ಗುಣಮೋ ನೀತಿಶಾಸ್ತ್ರೋಪದಿಷ್ಟಂ (ಶಾಂತಿಪು. ೧೦-೧೧೦). (ನಾ). 
೨. ಉಪದೇಶ ಪಡೆದವನು : ವಿದ್ವಾಂಸರ ಬಳಿಗೆ ಹೋಗಿ ಅವರಿಂದ 
ಉಪದಿಷ್ಟರಾಗುತ್ತಿದ್ದರು (ಮಹಾವಂ. 11, ೫೨); ಉಪದಿಷ್ಟನು ಮುಗ್ಗರಿ 
ಸುವದಾದರೂ ಉಪದೇಶಕನೂ ಮುಗ್ಗರಿಸುವನು (ಬೆನ್ನಬೇ. ೧೬೦). 


ಶಿಸುವವನು; ಶಿ ಕ್ಷ ಕ: ಆರಸಂ ದೀಕ್ಷಿತನಿಲ್ಲಿ ಯತ್ತಿಜರುಮೆಮ್ಮಾ 
ನಾಲ್ವರುಂ ಸಂಗರಾಧ್ವರದೊಳ್‌ ತಾನುಪದೇಶಕ,೦ ಮುರಹರಂ 
(ಗೆದಾಯು. ೮-೪೬). ೨. ಹಿತವನ್ನು: ಹೇಳುವವನು; ತಿಳಿವಳಿಕೆ 
ಕೊಡುವವನು : ಖಳನ್ಯಾಯಶಿನೆಲ್ಲಮಂ ನೆಜಕಿಯೆ ಕಲ್ತು ಪದೇಶಕನಾಗು 
30 ಲೋಕದೊಳ್‌ (ಕಾವ್ಯಾವ. ೪೦೨). [೫ಂ.] 
ಉಪದೇಶಿ (ನಾ). - ಉಪದೇಶಕ ೧. [ಆ ಸಂ. ಉಪದೇಶಿನ್‌] 
ಉಪದೇಶಿಸು (ಕ್ರಿ). - ಉಪದೇಶಂಗುಡು ೧: ಚಪಲಾಕ್ಷಿ ವಿಷಮವೃತ್ತ 
|. ಮನುಪದೇಶಿಪೆನವಜ ಭೇದಮಂ ಕ್ರಮದಿಂದಂ (ಛಂದೋಂಬು. ೩-೧೦); 
ನಿನ್ನಯ ಪ್ರಾಣಲಿಂಗಂ ತಾನದುವೆಯೆಂದು ರಾಗದಿಂದುಪದೇಶಿಸಿದನೆನು 
95 ತಾಗ (ಬಸಪು. ೧೮-೪) ;, ಅಜಿ ವನುಪದೇಶಿಪಡೆ ಗುರುಗಳಲ್ಲವೆ ನೀವು 


[ಸಂ.] (ಜೈವಿಭಾ. ೧೦-೨೧). [ಉಪದೇಶ + -ಇಸ್ಕು] 
ಉಪದೀಕೆ (ನಾ). ಒಂದು ಬಗೆಯ ಗೆದ್ದಲು ಹುಳು (ಕ). ಉಪದೇಹಿಕೆ (ನಾ). ಸುಲಿದು ಬೀಳದ ಹಾವಿನ ಪೊರೆ: “ಉಪ 
[ಸಂ. ಉಪದೀಕಾ] ಜಿಹ್ವಾ... ಉಪದೇಹಿಕಾ- ಈ ೪ ಉರ್ಚದ ಹೆರೆ?” (ಹಲಾಯು. 
ಉಪದೂಷಣ (ನಾ). ಸಂಬಂಧಿಸಿದ ತಪ್ಪು: ನಿಯಮಿತಾಕ್ಷರದಿಂದು ೧೦೬-೨೩). [ಸಂ. ಉಪದೇಹಿಕಾ) 


ಪಮಾಪ್ರತಿಜ್ಞೆಯನೆ ತಿರ್ದುವುದಟ್ತಿ ಯಿನಿರ್ದಮಾ ಬಯ ಕೆ ತೀರದೆ 
ಕಾರಣದಿಂ ವಿಪರ್ಯಯಮಿದಭ್ಯುಪನೋಕ್ತ್ತುಪದೂಷಣಂ (ಕವಿರಾ. 
೧-೧೪೪). (ಸಂ. 

ಉಪದೃಷ್ಟ (ಗು). ನೋವಿಲ್ಲದಿರುವಿಕೆ; ಭಾರವಿಲ್ಲದಿರುವಿಕೆ (?); 
“ಕಣ್ಣಿಗೆ ಮರೆಯಾದ ” (ಪೋ ೪ ಮಾ. ಕೋಶ); ಕುಸುಮಗಂಧವ 
ಉಪದೃಷ್ಟದಿಂದ ಹೊಖನಂತೆ ಕಿಸಲಯದ ಫೃತವ ಅದು ತನ್ನ ಎಸಕ 
ದಿಂದ ಬಂಧ ಬಿಡುವಂತೆ (ಮೋಳಿಮಾ. ೯೩-೩೭೧). ([ಸಂ. ?] 


pry ಉಪದ್ಯಾಮ (ನಾ). ಕ್ಷಮೆ (?): ನೇಮ ಮೊದಲಾದೊರ್ತನವನಭಿರಾ 
ಮಿಸೆನ್ನಪರಾಧವನುಪದ್ಯಾಮಗೊಳುತಾರೈವುದೆನಲನಿಲಾತ್ಮ ರಾಘವಗೇ 
(ಜಿರಾಮಾ. ೨೧೪-೮). [2] 
ಉಪದ್ರ (ನಾ). - ಉಪದ್ರವ ೨: ತೊಡರಿಯಡ್ಡಂಪಾರ್ವ ಜೀವಿಗ 
ಳೆಡೆಗುಪದ್ರವದಹುದೊ ತಾ ಪೋಪೆಡೆಯೊಳೆನುತಂ (ಬಸಪು. ೩೮-೯); 
45 ನಿದ್ರೆಯಿಂ ಸುಖಮಿಲ್ಲುಪದ್ರದಿಂ ಅರಿಯಿಲ್ಲ (ಸರ್ವಜ್ಞ ೨೩೧); ಉಪ 
ಕಾರಕ್ಕೆ ಹೋಗಿ ಉಪದ್ರ ಬಂತು (ಗಾದೆ), [< ಸೆಂ. ಉಪದ್ರವ] 


——————— ಗ ರಂ ದ ರ ರಾದ 


ಉಪದ್ರನ 


ಉಪದ್ರವ (ನಾ). ೧. ಹತ್ತಿರ ಓಡುವುದು; ಮುತ್ತಿಗೆ ಹಾಕುವುದು. 
೨. ಅನಿಷ್ಟ; ಕೇಡು; ಕಾಟ; ತೊಂದರೆ: ಭವ ನಿಗಳದ ತೊಡರಂ 
ಕಳೆ ಭವಜಳಧಿಯ ತಡಿಗೆ ಸಾರ್ಚು ಭವಗಹನದುಪದ್ರವಮಂ ಕಿಡಿಸು 
(ಆದಿಪು. ೧೦-೫೬) ; ಸತಿಗುಪದ್ರವಂ ಮಾಡಬೇಕೆಂದು ಕೌಶಿಕ 
ಮುನೀಂದ್ರಂ ನೆನೆದು (ಹಚಕಾ. ೧೨-೫೭) ; ಎಂತು ಮೊದಲೆಜಗಿತೋ 
ಈ ಪಾಲುಪದ್ರವಂ? (ಅಶ್ವತ್ಥಾ. ೨೪೬). ೩. ರೋಗ; ಬೇನೆ. [ಸಂ.] 


ಉಪದ್ರಿಸು (ಕ್ರಿ). ೧. ಮುತ್ತು; ಆಕ್ರಮಿಸು; ಆವರಿಸು ಎರಗು. | 
೨. ತೊಂದರೆ ಕೊಡು ; ಬಾಧಿಸು: ಸಮುದ್ರನಾಥನು ಗಮಿಸಲಿತ್ತಲುಪ! 
ದ್ರಿಸಿತು ಭೂಪನನು ಬಹಳೋದರ ಮಹಾವ್ಮಾಧಿ (ನಿಭಾಗ. ೯-೭-೧೩) ; | 


ಕುರುಪತಿಗೆ ಸುಜನರನುಪದ್ರಿ ಸದಿರಲು ಬಾರದು ನಿದ್ರೆ ಮೂರರ ಗುರು 
ವಲಾ (ಕುಮುದಾ ೨೯). [ಉಪದ್ರ + -ಇಸ್ಕು) 
ಉಸದ್ರುತ (ಗು). ತೊಂದರೆಗೊಳಿಸಲ್ಪಟ್ಟ ; ಪೀಡಿಸಿದ. "ಉಪದ್ರುತ 
ಶೀಲ? ಪರಾ. [ಸಂ.] 
ಉಪದ್ರುತಶೀಲ (ನಾ). ತೊಂದರೆಗೊಳಗಾದ ಶೀಲವುಳ್ಳವನು: 
ಮಲಿನನರ್ಣನುಮುಸೆದ್ರುತಶೀಲನುಂ (ಚಾವುಂಪು. ೧೬೬). 
[ಉಪದ್ರುತ + ಶೀಲ] 
ಉಸದ್ವೀಪ (ನಾ). ಸಣ್ಣದ್ವೀಪ 4 ದೊಡ್ಡ ದಾದ ನಡುಗಡ್ಡೆಯ 
ಹತ್ತಿರವಿರುವ ಚಿಕ್ಕ ದ್ವೀಪ. [ಸಂ.] 
ಉಪದ್ವ್ಯಾಪ (ನಾ). (ಉಕ). `ತನಗೆ ಸಂಬಂಧವಿಲ್ಲದೆ ತಲೆಹಾಕು 
ವುದು; ಪರನಿಂದಾವ್ಯಸನ : ಜಾನಕೀಬಾಯರು 'ತಮ್ಮ ದುಃಖದ 
ಮಧ್ಯದಲ್ಲಿಯೂ ಇನ್ನೊಬ್ಬರ ಉಪ ದ್ವ್ಯಾ 
(ಸಮಜೀ. ೫೦೪) ; ನೀವು ಸಮಾಜಕ್ಕೆ ಬಂದ ಮೇಲೆ ಈ ಉಪದ್ವಾಪ 
ಎದ್ದಿದೆ (ಬದುಜ. ೧೫೩). [*- ಮರಾ. ಉಪನ್ವ್ಯಾಪ] 
ಉಪದ್ವ್ಯಾಪಿ (ನಾ). (ಉಕ). ತಲೆಹಾಕುವವನು ; ಅಧಿಕಪ್ರಸಂಗಿ: 
ಸುಬ್ಬಣ್ಣಭಟ್ಟಿ ಒಬ್ಬ ಉಂಡಾಡಿಗ, ಉಪದ್ವ್ಯಾಪಿ (ತಿಡುಗು. ೩೦). 
.[ಉಪದ್ವಾ ಪ + -ಣ್ಯ) 
ಉಪದ್ವ್ಯಾಪಿತನ(ನಾ).(ಉಕ). ಅಧಿಕಪ್ರಸಂಗಿತನ ; ಕುಚೋದ್ಯ: 
ಜಾತಿಮತಗಳಲ್ಲಿ ಉಪದ್ವ್ಯಾಪಿತನ ಈಗಿನ ಸರ್ಕಾರಕ್ಕೆ ಅಗತ್ಯ ವಿಲ್ಲವಾ 
ಗಿತ್ತು (ಹೊಸೂಹ. ೩೨). [ಉಪದ್ವ್ಯಾಪಿ + -ತನ] 
ಉಪಧಾನ (ನಾ). ೧. ಒರಗುವಿಕೆ ; ಅವಲಂಬನ. ೨. ತಲೆದಿಂಬು ; 
ಒರಗುದಿಂಬು; ಹಚ್ಚಡ ; ಹಾಸು: ಪ್ರಚ್ಛದಾಚ್ಛಾದಿತ ವಿಚಿತ್ರನೇತ್ರೋ 
ಭಯೋಪಧಾನ ಶಯಸತಳೆದೊಳ್‌ (ಆದಿಪು, ೫-೨೨ ಈ) ಮಜ್ಜನ ಭೋಜ 
ನಾದಿ ದಿವಸವ್ಯಾ ಪಾರಮಂ ತೀರ್ಚಿ ಸೆಜ್ಜಿ ವನೆಯೊಳುಪಧಾನನಿರಾಜಮಾನ 
ಹಂಸತೂಲತಲ್ಪಟೊೊಳ್‌ ವಿಶ್ರಮಿಸಿ (ಪಂರಾಮಾ. ೫-೩೦ ಪ). [ಸಂ.] 
ಉಪಧಾನಾವಲಂಬ (ನಾ). ಒರಗುದಿಂಬನ್ನು ಆಶ್ರಯಿಸಿ ವಿಶ್ರಮಿ 
ಸುವುದು, ಮಲಗುವುದು: “ಮಲಗು ಉಪಧಾನಾವಲಂಬೇ” 
(ಕಮಧಾ). [ಉಪಧಾನ * ಅವಲಂಬ] 
ಉಪಧಾನನ (ನಾ). ಹತ್ತಿರಕ್ಕೆ ಓಡುವುದು; ಆಶ್ರಯಿಸುವುದು. 
"ಉಪಧಾವಿಸು' ಪರಾ. (ಸಂ.] 
ಉಪಧಾವಿಶುದ್ಧ (ನಾ). [ರಾಜನೀ] ಧರ್ಮ,. ಅರ್ಥ, ಕಾಮ, 
ಭಯ -- ಈ ನಾಲ್ಕು, ವಿಧವಾದ ಪರೀಕ್ಷೆಗಳಿಂದ ಶುದ್ಧ ನೆಂದು 
ನಿರ್ಣಯಿಸಲ್ಪಟ್ಟವನು : ಚತುರುಪಧಾನಿಶುದ್ಧನುಂ ಬುದ್ಧಿ ವ್ಸ ದ್ಭನುಂ 
3.೬೬. ವಸುಭಾಗಭಟ್ಟ 5 62 
೧೭-೧೩) ; ಪ್ರತ್ಕಕ್ಪಾನುಮಾನಂಗಳಿಂ ಕಾರ್ಯಾಕಾರ್ಯಂಗಳನುಪಧಾ 
ವಿಶುದ್ಧ ಮಂತ್ರಿ ಮಂಡಳದೊಳವಿರತಂ ನಿಘರ್ಹಿಸಿಯುಂ (ಚಂದ್ರೆಪು. 


೨-೬ರ ವ), (ಸಂ, (ಉಪಧಾ + ವಿಶುದ್ಧ)] 


ತತ 


ಪವನ್ನು ಮರೆಯಲಿಲ್ಲ 


ಉಪನಗರ 


ಉಪಧಾವಿಸು (ಕ್ರಿ). ಹೆತ್ತಿರಕ್ಕೆ ಓಡಿಬರು; ಆಶ್ರಯಿಸು: ಕ್ಷೀರ 
ಸಮುದ್ರ ಸನ್ನಿಧಿಯೊಳಿರ್ದು ವಿಪಾಸಿತನಾಗಿ ಬಾವಿಯಂ ಹಾಕೆಯನಾಂತ 

|  ಗುಳ್ತವನೊಲಾಯ್ತು ಸಮಸ್ತ ಸುಖೈಳಸಿದ್ದಿವಿಸ್ತಾರಕನಪ್ಪ ನಿನ್ನನುನ 

| ಧಾವಿಸದನ್ಯ ಮನುಷ್ಯಮಾತ್ರಮಂ ಹಾರುವ ಬುದ್ಧಿ (ಶತಕ. ೨೮ ಎಪುಂೀ). 
[ಉಪಧಾವನ + -ಇಸ್ಕು] 

ಉಪಧಾಶುದ್ಧ (ನಾ). - ಉಪಧಾವಿಶುದ್ಧ : ಸ್ವಕೀಯಾನ್ವಯಕ್ರಮ 
ಸಿದ್ಧರ್‌` ಮತಿಬುದ್ಧ ವೃದ್ಧರುಪಧಾಶುದ್ಧ ರ್‌ ಕುಲೀನರ್‌ ಸ್ಪಷೇದ್ರ 
ಮೃಗೇಂದ್ರಾ ಸನ ಎಷ್ಟ ರೆಡೊಳಿರ್ದರ್‌ (ea: ೨-೨೩೬). 

(ಸಂ. (ಉಪಧಾ + ಶುದ್ಧ) 

10, ಉಪಧಾಶುದ್ಧತೆ (ನಾ). ಉಪಧಾವಿಶುದ್ಧನಾಗಿರುವಿಕೆ: ಮಹಾ 
`ಸಬೆಯ ಉಪಧಾಶುದ್ಧತೆಯನ್ನು ಪರೀಕ್ಷಿಸಲು ಈ ವೇಷಭಾಸೆಗಳಿಗಾದ 
ದಳವಾಯ್ತ ನವು (ಮಂತ್ರಶ. ೮೬-೧೯). 

[ಸಂ. ಉಪಧಾಶುದ್ಧತಾ (ಉಪಧಾ * ಶುದ್ಭ ತಾ)] 

ಉಪಧಿ (ನಾ). ೧. ಮೋಸ; ಕಪಟ; ವಂಚನೆ: “ವ್ಯಾಜಂ, ಛದ್ಮಃ, 
.ಉಪಧಿಃ .. . ವ್ಯಪದೇಶಃ - ಈ ೧೦ನೆವಂ? (ಹಲಾಯು. ೧೧೬-೨೪); 
ಮಧುರಂ ಬೀಣೆಯ ನಾದಂ ಮಧುರೆಂ ವೇಣುವ ನಿನಾದನೆಂಬರ್‌ 
ವಿಗತೋಪಧಿಯಂ ಕೇಳದರಕ್ಕುಂ ಸುಧೆಯಂ  ತಳ್ಳೊಯ್ವ ಸುತರ ಕಲ 
ಭಾಷಿತಮಂ (ನೀತಿಮಂ. 7೩೬). ೨: ಹಿಂಸೆ; ತೊಂದರೆ; ಉಪದ್ರವ: 
ದೊರೆಯಲ್ಲದ ಬಾಹ್ಮಾಭ್ಕಂತಕೋಪಧಿಯನುಆಾದನಾರತಂ ವ್ಯತ್ಸಗ್ಗೋ 
ತ್ತರ ತಪದೊಳತಿವಿಶುದ್ಧಾಂತರಂಗನೆನಿಸಿದನಮಾನುಷಂ ಮುನಿತಿಲಕಂ 
( ಸುಕುಮಾ. ೪-೧೯). (ಸಂ, 

ಉಪಧೃತಿ (ನಾ). ಕಾಂತಿ; ಶೋಭೆ; ಬೆಳಕು; ಕಿರಣ: *ಉಸ್ರಃ 

4 ಉಸರಧೃತಿಃ, ಫಘೃಷ್ಟಿಃ * - ಈ ೩೨ ರಶ್ಮಿಗಳ ಫೆಸರ್‌ ? 
(ಹಲಾಯು. ೩೮-೩೯). .[Ro.] 

25| ಉಪಧೆ (ನಾ). ೧. ಮೋಸ; ವಂಚನೆ; ಠಕ್ಕು. ೨. ಪ್ರಾಮಾಣಿ 
ಕತೆಯ ಪರೀಕ್ಷೆ:' ಉಪಧಾ, ಪರೀಕ್ಷಣಂ ಈ ಎರಡು ಕೈಕೆ 
(ಹಲಾಯು. ೧೭೯-೬೨), ಸಕಳ ಕಳಾವಗಾಹನ ಸಮಾಹಿತಮತಿಗಳು 
ಮಾಗಿ ನಾಲ್ಕು ಮುಪಧೆಗಳೊಳಂ, ಶುದ್ಧರಾಗಿ (ಆದಿಪು. ೧೧೮೧ ವ). 
"ಉಪಧಾವಿಕುದ್ಧ' ಪರಾ. ೩. [ವ್ಯಾಕ] ಶಬ್ದದ ಕಡೆಯ ಅಕ್ಷರದ 
ಹಿಂದಿನ ಅಕ್ಷರ: ಉಪಹತಿ ನಾಲ್ಕಯ್ದೆಂಬಿವಜುಪಧೆಯೊಳಾಜಕಿಂಬಿದರ್ಕೆ 
ಮೊದಲೊಳ್‌: ಪ್ರಸ್ವಂ (ಕಾವ್ಯಾವ. ೨೬೭) ;: ಪರದೊಳ್‌ ಗಾಆ ಪ್ರತ್ಯಯ 
ಮಿರೆ ಸಲ್ಲುಂ ಬಿಂದು ಮೇಣಕಾರಮುದಂತಕ್ಕೊರೆವರಿಚ ಪ್ರತ್ಕಯಮಂ 
ಸಿರಿದುಂ ತದ್ಭವದೊಳುಪಥೆಗಕ್ಕುಂ ಪ್ರಸ್ವಂ (ಶಮದ. ೨೦೦). "ಗುರೂ 
ಪಥೆ?, "ಲಘೂಪಥೆ' ಪರ್ಮಾ. (ಸಂ. 

85] ಉಪಧ್ಮಾನೀಯ (ನಾ). ಪೃ ಫಕಾರಗಳ ಹಿಂದೆ ವಿಸರ್ಗ ಬಂಹಾಗ 
"ಮಾಡುವ ಉಚ್ಚಾರಣೆ: ಸಮಸಂದಿರ್ದ ಸ] ಮುಮ ಬ್ರ ಮುಮೊಂದಿದ 
ಬಿಂದುವುಂ ವಿಸರ್ಗಮುಮೆಂದಕ್ಕುಮಿವೆಯ್ದೆ ಯೋಗವಾಹಂ ಕ್ರಮದಿಂ 

* ಪಕಾರಮುಚ್ಛ್ಯಾರಣಾರ್ಥ ಮಾಗುಟ್‌ದ ಕುಮಾರೀಸ್ತನಯುಗಳಾ 
ಕೃತಿಯ ವರ್ಣ ಮುಪಧ್ಮಾನೀಯಂ (ಪಕಾರ ಸರಿಗಡದ) ಆದಣ 
ಸ್ವರೂಪಂ ( ")).(ಶಮದ. ೧೭, ವೃತ್ತಿ). [Ao.] 

ಉಪನಂದನ (ನಾ). ಕೈತೋಟ; ಉದ್ಯಾನವನ: “ಉಪನಂದನ 
ಕೈತವ ದೇವಗೇಹ ಕೇವಾರಮೆನಿಕ್ಕುಖ (ನಾನಾರ. ೩೯). ' [ಸಂ.] 

ಉಪನಗರ (ನಾ). ನಗರಕ್ಕೆ ಸೇರಿದಂತಿರುವ ಊರು: “ಉಪನಗರ 
ಮೆಸಲು ನಗರದೊತ್ತಿನ ಬೀಡು” (ಮಂಗರಾ. ೫೭-೩); ನನ್ನನ್ನು 
ಸಂಗಡ ಕರೆದುಕೊಂಡು. ಉಪನಗರಕ್ಕೆ ತೆರಳಿದರು (ಇಪ್ಪಕ. ೨೦೬). 


[ಸಂ.) 


15 


30 


40 


45 


ಉಪನತ 


ಉಪನತ (ಗು). ೧. ಹತ್ತಿರಕ್ಕೆ ಬಂದ; ಸಮಾಪವಾದ: ಖಚರಾ 
ನ್ವಯಪತಿಯುಪನತಮೃತ್ಕೂದಯಂಗೆ ದುರ್ಣಯಮೆ ಸುನಯಮೆನಿಸು 
ಗುಮೆ ವೊಲಂ (ಚಂದ್ರಫು. ೬-೧೬). ೨, ತಲೆಬಾಗಿ ನಮಸ್ಕರಿಸಿದ; 
ಅಧೀನವಾದ. (ನಾ). ೩. ಉಂಟಾದುದು; ಪ್ರಾಪ್ತವಾದುದು : 
*ಉಪನತಂ, ಉಪಸಂನಂ, ಉಪಸ್ಥಿತಂ--ಈ ೩ ಪೊ (ಹೊ)ರ್ದಿದುದು''| 5 
(ಹಲಾಯು. ೧೨೩-೬೫). (ಸಂ. | 

ಉಪನದಿ (ನಾ). ದೊಡ್ಡನದಿಗೆ ಸೇರುವ ಸಣ್ಣ ನದಿ: ಕಾವೇರಿಯ | 
ಉಪನದಿಯಾದ ಶಿಂಷಾನದಿಯ ನೀರಿನಿಂದ. `ನಿಮ್ಮ ತ್ರೈನ್ನು ಉತ್ಪತ್ತಿ 
ಮಾಡಲು ಪ್ರಾರಂಭಿಸಿದರು (ಕಪಪು. ತಸ ಗಿ 

ಉಪನಯ (ನಾ). ೧. ಹತ್ತಿರಕ್ಕೆ ತರುವುದು ; ಸಮಾಪಕ್ಕೆ ಒಯ್ಯು 10 
ವುದು. ೨. [ನ್ಯಾಯ] ನ್ಯಾಯದ ಐದು ಅವಯವಗಳಲ್ಲಿ ಒಂದು : 
ನ್ಯಾಯವಾಕ್ಕ ಗಳಾದ ಪ್ರತಿಜ್ಞಾ ಹೇತೂವಾಹರಣೋಪನಯ ನಿಗಮನ 
ಗಳಲ್ಲಿ ಐದೂ ಅವಶ್ಯಕವಿಲ್ಲ (ಹಿಂದಸಾ. ೨೦೨). [ಸಂ.] 

ಉಪನಯನ (ನಾ). ೧. - ಉಪನಯಣ. .೨. ವೇದಾಭ್ಯಾಸ 
ಕ್ಯಾಗಿ ಬಾಲಕನನ್ನು ಗುರುವಿನಲ್ಲಿಗೆ ಕಳಿಸಿಕೊಡಲು ಮಾಡುವ | 
ಒಂದು ಸಂಸ್ಕಾರ; "ಮುಂಜಿ; “ಬ್ರಹ್ಮೋಪದೇಶ: : ಚೌಲ, ಉಪ 
ನಯನ, ಉಪಾಕರ್ಮ... .. ಷೋಡಶಕರ್ಮಗಳೊಡನೆ (ವಿವೇಕ. ೫). 
೩. [ಜೈನ] ಚೈನಾಗಮಾಭ್ಯಾಸೆ್ಕಾಗಿ ಬಾಲಕನನ್ನು ಗುರುವಿನಲ್ಲಿಗೆ 
ಕಳಿಸಿಕೊಡಲು ಮಾಡುವ ಒಂದು ಸಂಸ್ಕಾರ: ನಿಜಾನ್ವಯಲೀಲಾ 
ಲಲಾಮಂಗೆ ಲೋ ಕಯಾತ್ರಾಸವರ್ತನ ನಿಮಿತ್ತಮಾದಿಬ್ರಹ್ಮನನ್ನ |20 
ಪ್ರಾಶನ ಚೌಲೋಪನಯನಾದಿ ಕ್ರಿಯೆಗಳನನುಕ್ರಮದಿಂ ತಾನೆ ಮಾಡಿ 
(ಆದಿ. ೮-೪೧ ವ). ೪. [ಜೈನ] ಐವತ್ತುಮೂರು ಗರ್ಭಾನ್ಹಯ | 
ಕ್ರಿಯೆಗಳಲ್ಲಿ ಒಂದು: ಅಿಪಿಸಂಖ್ಕಾನ ಸಂಗ್ರಹೋಪನಯನ ಬ್ರತ. 
ಚರ್ಯಾವ್ರತಾವತರಣ . . . ಎಂಬಯ್ತತ್ತುಮೂಲ ಗರ್ಭಾನ್ವಯಕ್ರಿಯೆ 
ಗಳಂ (ಆದಿಫು. ೧೫-೧೪ ವ). ೫. ಕನ್ನಡಕ. "ಉಪನೇತ್ರ' ಪರಾ. |ಚ 

[ಸಂ.] 

ಉಪನಾಗರಿಕವೃತ್ತಿ (ನಾ). [ಕಾವ್ಯಮಾ]. ಮಾಧುರ್ಯ ಮತ್ತು 
ವೈದರ್ಭೀ ರೀತಿಗಳಿಗೆ ಸಮನಾದ ವೃತ್ತಿ: ಮಾಧುರ್ಯ, ಓಜಸ್ಸು 
ಕೋಮಲತೆಗಳನ್ನು ವ್ಯಕ್ತ ಗೊಳಿಸುವ ವರ್ಣನೆಗಳಿಂದ ಕೂಡಿದ ಪದರಚನೆ 
ಯನ್ನು ಕಾವ್ಶಪ್ರಕಾಶಕಾರನು ಕ್ರಮವಾಗಿ "ಉಪನಾಗರಿಕ ವೃತ್ತಿ], |30 
"ಪರುಷವೃತ್ತಿ', "ನಿಕೋಮಲವೃತ್ತಿ'ಗಳೆಂದು ಕರೆದು (ಕೈ ಪಿಡಿ. ೨೨೩)... 

[ಉಪನಾಗರಿಕೃ + ವೃತ್ತಿ] 

ಉಪನಾಗರಿಕೆ (ನಾ). [ಕಾವ್ಯಮಾ] ಶಬ್ದಾಲಂಕಾರಗಳಲ್ಲಿ ಒಂದು 
ಭೇದ: ತಂತಮ್ಮ ವರ್ಗದಂತ್ಯ ದೊಳೆಂತಾ ನರ್ಗಂಗಳನುಳ್ಳ ಳಾಗಿರೆ | 
ಮೇಣತ್ಯಂತ ಸರೇಫ ಸಹೋದ ಕಮನುರ್ಕೂಡಳ ಮಧುರೆಯೆಂಬು |38 
ದದಕ್ಕುಂ.. . ॥ ಉಪನಾಗರಿಕೆಯೆಂದೊಡವಿದುವೆ (ಕಾವ್ಯಾವ. ೫೬೨). 

[ಸೆಂ. ಉಪನಾಗರಿಕಾ] 

ಉಪನಾಮ (ನಾ). ಅಂಕಿಶನಾಮದ ಜೊತೆಗೆ ವೃತ್ತಿ, 
ಊರು ಮೊದಲಾದುವನ್ನು ಸೂಚಿಸುವ ಮತ್ತೊಂದು ಹೆಸರು: 
ಕುಲನಾಮ, ಉಪನಾಮ, ಅಡ್ಡಹೆಸರು (Surname. ಸತ್ರಿನಿ. ೮೦). 

[ಸಂ.) 

ಉಪನಾಯಕ (ನಾ). ೧. ಸಹಾಯಕ ನಾಯಕ: ೨. ಗೌಣ 
ನಾಯಕ: ಕಥಾನಾಯಕರಲ್ಲಿಯೂ ಧೀರೋದಾತ್ತ'ನೇ ಮೊದಲಾದ 
ಭೇದಗಳಂತೆ "ಮುಖ್ಯನಾಯಕೆ > ಅಥವಾ "ಉಪನಾಯಕ? ಇವೇ 
ಮೊದಲಾದ ವೈವಿಧ್ಯಗಳೂ ಇರುತ್ತವೆ (ಧ್ವನ್ಯಾಲೋ. ೧೩೮). 


(ಸಂ. 


೯೪೪೦ 


ಉಪನಿಬಂಧನೆ (ನಾ). ಉಪನಿಯಮ ; ಒಳನಿಬಂಧನೆ. 
ಉಪನಿನೇಶ (ನಾ). ಉಪನಗರ. 
ಉಪನಿಷತ್ತು (ನಾ). ವೇದವಾಜ್ಮಯದಲ್ಲಿ 


ಉಪನಿಷದ್ವ ೨ 


ಉಪನಿಷ್ಠರ (ನಾ). ಮುಖ್ಯಳಾದ ರಸ್ತೆ; 


'ಪರಿವಾರಜನೋಪನೀತ ಚಂದನ ಕರ್ಪೂರ ಮಿಶ್ರಿತ ಹಿಮಶಿಶಿರಧಾರಾ 


| 
ಮನೆತನ, | 


“| ಉಪನೇತ್ರ (ನಾ). ಕನ್ನಡಕ; ಸುಲೋಚನ: 


ಉಪನ್ಯಸನ 


ಉಪನಾಹ (ನಾ). ೧. ಗಂಟು. ೨. ವೀಣೆಯ ತಂತಿಯನ್ನು ಎಳೆದು 


ಕಟ್ಟುವ ಬಾಯಿ ಮತ್ತು ಬಿರಡೆ; “ವೀಣೆಯ ತಂತಿ ಕಟ್ಟುವ 


ಬಾಯಿಗೂ ಬಿರಡೆಗಳಿಗೂ ಹೆಸರು ” (ಅಮರ. ಟೀಕೆ). ೩. ಗಾಯ, 
'ಹುಣ್ಣು, 


ವ್ರಣ ಮೊದಲಾದುವುಗಳಿಗೆ ಹಾಕುವ ಲೇಪ, ಪಟ್ಟಿ: 
ಉಪನಾಹವೆಂದರೆ ದೇಹಕ್ಕೆ ದೋಷಹರವಾದ ಔಷಧಂಗಳ ಬಿಸಿಮಾಡಿ 
ಕಟ್ಟಸುವಣ (ವೈದ್ಯಸಾ. 1, ಗ (ಸಂ.] 


ಉಪನಿದೆ(ನಾ). ಅಲ್ಪ ನಿಧಿ; ಸಣ್ಣ ನಿಧಿ(?): ತೆಂಕಲು ರಾಜಗೊಂಡನ 


ಹಳ್ಳಿಯ ಗುಡದ ಒತ್ತಿನಲು A ಹಾಕಿ ನಟ್ಟಹ ವಾಮನ 
ಮುದ್ರೆಯ 522 ಉಪನಿದಿಗಳು ಹಾಕಿ ನಟ್ಟ ವಾಮನಮುದ್ರೆ 
[< ಸಂ. ಉಪನಿಧಿ?] 


(Aas. IK-ii, ೪೪೦-೧೮ ; 1419). 


ಉಪನಿಧಿ (ನಾ). ಕೇಳಿದಾಗ ತಿರುಗಿ ಕೊಡುವಂತೆ ಹೇಳಿ ಒಬ್ಬ 


ರಲ್ಲಿಟ್ಟ ವಸ್ತು ; ನಸ ಸಮಯಕ್ಕೆ ಒದಗಲೆಂದು ಬೇರೆಯ 
ವರಿಗೆ" ತಿಳಿಯದಂತೆ ಬಚ್ಚಿಟ್ಟ ವಸ್ತು; ಬೈಕೆ: *ಸುವಿಹಿತ ನಿಕ್ಷೇಪ 
'ಮಂತೆದುಪನಿಧಿಯೆನಿಕ್ಕುಂ ಭೆ ಡು ಕೋ. ೨೯-೧೨) ; “ನಿಕ್ಷೇಪ, ಉಪ 
ನಿಧಿ ಈ ೨ ಬಯ್ಕೆ” ತ ೧೪-೮೨). (ಸಂ. 


[ಸಂ.] 
[ಸೆಂ.] 
ಬ್ರಹ್ಮನ ಸ್ವರೂಪವನ್ನು 


ನಿರೂಪಿಸುವ ಜ್ಞಾನಕಾಂಡ; ವೇದಾಂತ ವಿಭಾಗ : “ಉಪನಿಷತ್ತು 
ಗಳಿಗೆ ನೇದಾಂತವೆಂದು ನಾಮಧೇಯ. ಉಪನಿಷತ್ತು ಎಂದರೆ ಪರಬ್ರಹ್ಮನ 


ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸುವ ಗ್ರಂಥಗಳೆಂದು ಅರ್ಥ? (ಹಿಂದಸಾ. 


೧೮೩) ;' ವೇದದಆಸಿಕೆಗಳಡಗದುಪನಿಷದಾದಿ ದಿವೃಸ್ತು ತಿಯ ಗಡಣೆಗೆ 
ಹೋದ ಹೊಲಬಳವಡದ... ಅನಾದಿಸಿದ್ಧನ ಬರನ ಕಂಡನು ಬಾಗಿಲಲಿ 
ವಿದುರ (ಕುವ್ಯಾಉ. ೮-೯). [ಸಂ. ಉಪನಿಷತ್‌] 
ತೆ (ನಾ). ನಾಲ್ಕುವಿಧವಾದ ವೈದಿಕವುತಗಳಲ್ಲಿ 
ಒಂದು: ಮಹಾನಾನ್ನೀವ್ರತ, ಮಹಾವ್ರ ತ, ಉಪನಿಸದ್ವ ತ, 
ಗೋದಾನವ್ರತ ಈ ನಾಲ್ಕೂ ವೇದವ್ರತಗಳು (ಆರ್ಯಧ. ೧೨೭). 

[ಸಂ. (ಉಪನಿಷತ್‌ + ವ ವ್ರೃತ)] 
"ರಾಜಮಾರ್ಗ: ಉಪ 
ನಿಷ್ಯರ - ದುರ್ಗವಾದ ರಾಜಭಾನಿ ಗೆ ಹೋಗತಕ್ಕೆ ರಾಜಮಾರ್ಗಕ್ಕೆ 
ಹೆಸರು ೫ (ಸಿದ್ಧಾಂತಿ. ೮೭). [ಸಂ.) 


ತರಲ್ಪಟ್ಟ; ಸಮಾಪಕ್ಕೆ ತಂದ: 


ವಿಳ 


ಪರಿಷೇಕದಿಂ (ಸಂಪಭಾ. ೧೩-೨ ವ). 


[ಸಂ.] 


ಉಪನೀಯಮಾನ (ಗು). ಹತ್ತಿರಕ್ಕೆ ಒಯ್ಯಲ್ಪಡುತ್ತಿರುವ; 


ಸಮಾಪಕ್ಕೆ ತರಲ್ಪಡುತ್ತಿರುವ: ಮುನಿಜನ ಪೂಜಾನ್ನ್ನದಾನುದಿಕರಣ 
ಜಿನಗೃ ಹಜನ EN ಪಾದ್ಯ ಗಂಭಾಕ್ಷತ ಕುಸುಮ ಚರು 
ಭೂಪ ' ದೀಪ ಫಲಾದ್ಯರ್ಚನಾತ್ಮಕಮಪ್ಪ 'ನಿತ್ಕಮಹಮುಂ (ಆದಿಪು. 
೧೫-೧೩). [ಸಂ. ] 

"ಅಮೃುತಕಣವಂ 
ಮರ್ತ್ನೃವೃ ದ್ವ ಟದಿ” ಬಡು ರಿಸಿ ವಿಮೃ ಶಬುದ್ಧಿ ಗೆ ಮೋಹದುಣನೇತ್ರವಿಡಿಸಿ 
ಸಾಮ್ರಾಜ್ಯ ಮಧ್ಯದಲಿ ಮಧ್ಷಕ್ಷವಾಗಿತ್ತತು. ಕಮ್ರತೆಯೊ ನಮ್ರತೆಯೊ 
(ಮಂಕುಕ. ೧೯೦) ; ನಿಮ್ಮ ಮೂಗಿನ ಮೇಲಿನ ಉಪನೇತ್ರವನ್ನಷ್ಟು 
ಎಚ್ಚರದಿಂದ ಕಾಪಾಡಿಕೊಳ್ಳಿರಿ (ಕಳ್ಳ ಕಾ. ೫೨). [ಸಂ.1 


«| ಉಪನ್ಯಸನ (ನಾ). - ಉಪನ್ಯಾಸ ೩. "ಉಪನ್ಯಸಿಸು' ಪರಾ. 


[ಸಂ.] 


ಉಪನ್ಯಸಿಸು 


ಉಪನ್ಯ ಸಿಸು (ಕ್ರಿ). ಉಪನ್ಯಾಸಮಾಡು; ಭಾಷಣ ಹ 
ಉಪನಾ ಸಕರು ಯಾವ ವಿಷಯವನ್ನೇ ತೆಗೆದುಕೊಳ್ಳಲಿ . 
ಯಾಗುವಷ್ಟು ವಿಸ್ತೌ ರವಾಗಿ ಉಪನ್ಮಸಿಸುವುದು ಸಾಧ್ಯವಿಲ್ಲ ಸ 
೫೩). [ಉಪನ್ಯ ಸನ * -ಇಸ್ಕು] 

ಉಪನ್ಯಸ್ತ (ಗು). ವಿವರಿಸಿ ಹೇಳಲ್ಬಟ್ಟಿ ವ್ಯಾಖ್ಯಾನಮಾಡಲ್ಪಟ್ಟಿ : ಕ 
ಸಮ್ಯಗ್ದರ್ಶನವಿಷಯಭಾವದಿಂ ' ಉಪನ ಸ್ತ ಜೀವಾದಿ ತತ್ತ್ವರ್ಥಾದಿ 
ಯೊಳ್‌ ಉಕ್ತ ಜೀವಕ್ಕೆ ಅತ್ಮತತ್ತ್ವಮಿದೆಂದು ಪೇಟ್ಲಪರ್‌ (3ತ್ತ್ವಪ್ರ 
೭೮). [ಸಂ.] 

ಉಪನ್ಯಾಸ (ನಾ). ೧. ಹತ್ತಿರದಲ್ಲಿ ಇಡುವಿಕೆ. ೨. ಸಲಹೆ; ಸೂಚನೆ; 
೩. ಅರ್ಥವಿವರಣೆ; ವ್ಯಾಖ್ಯಾನ ; ಭಾಷಣ: “ಉಪನ್ಯಾಸಃ, 
ವಾಜ್ಮುಖಂ - ವಾಕ್ಕಾರಂಭದ ಹೆಸರುಗಳು? (ಸಿದ್ಧಾಂತಿ. ೪೮) ; -ಸರಸ 
ಕವಿತಾರಚನೆಯಲಿ 4 ಸ್ತರದುಪನ್ಯಾಸದಲಿ ಭೂಪತಿ ಕರೆಸಿ ನೋಡಲಿ ನಮ್ಮ 
ನೆಂದರು ದ್ವಿಜರು (ಕುವ್ಯಾಆ. ೧೫-೬). ೪. [ರಾಜನೀ] ಇ ಉಪನ್ಯಾಸ 
ಸಂಧಿ: ಸಂಗತ ಉಪನ್ಮಾಸ ಪ್ರತೀಕಾರ... ಸೋಡಶವಿಧಮಕ್ಕುಂ 
(ಪಂಚತಂ. ೨೨೦-೩). 

ಉಪನ್ಯಾಸಕೊಡು ಎ ಇ ಭಾಷಣಮಾಡು : “ನೀನೇ: ಯಾವುದಾದರೂ 
ವಿಷಯ ಹೇಳಯ್ಯಾ, ಅದರ ಮೇಲೇ ಉಪನ್ಯಾಸಕೊಡುತ್ತೆ ನೆ? ಎಂದರು 
(ಕಾಯಕ. ೪೧). ಉಷನ್ಯಾ ಸಮಾಡು ಎ ಉಸನ್ಯಸಿಸು: ಅರ್ಧಗಂಟಿ, 
ಮುಕ್ಳಾಲುಗಂಟಿಯ ಹೊತ್ತು `ಉಪನ್ಯಾಸಮಾಡುವುದು , . . ನಮ್ಮ 
ಉದ್ದೇಶ (ಸಾಹಿಶ. ೫೨). [ಸಂ.] 

ಉಪನ್ಯಾಸಕ (ನಾ). ಭಾಷಣಕಾರ: ಶ್ರೋತೃಗಳ ಮನಸ್ಸಿಗೆ ಹಿಡಿಯ 
ಬೇಕೆನ್ನುವುದು ಉಸನ್ಮಾಸಕರ ಉದ್ದೆ ಶವಾಗಿರುತ್ತದೆ (1: (ಸಂ. 

ಉಪನ್ಯಾಸಕಾರ (ನಾ). ಇ.ಉಪನ್ಯಾಸಕ: ಈಗ ಉಪನ್ಮಾಸಕಾರರಿಗೆ 
ಕೊರತೆಯಿಲ್ಲ (ರೂಢಿ). [ಸಂ.] 

ಉಪನ್ಯಾಸಮಾಲೆ (ನಾ). ಭಾಷಣಗಳ ಸರಣಿ: ಉಪನ್ಯಾಸಮಾಲೆಯ 
ಜೊತೆಯಲ್ಲಿ ಗ್ರಂಥಪ್ರದರ್ಶನವೊಂದನ್ನು ನಡೆಸಿದರೆ -ಉಪಯೋಗವಾಗ 
ಬಹುದು (ಸಾಹಿಶ. ೫೫); ವಿಶ್ವವಿದ್ಯಾನಿಲಯದ ಪ್ರಚಾರೋಪನ್ಮಾಸ 
ಮಾಲೆ (ಕಾಢಿ). [ಉಪನ್ಮಾಸ ೬ ಮಾಲೆ] 

ಉಪನ್ಯಾಸಸಂಧಿ (ನಾ). [ರಾಜಫೀ] ವಿರೋಧಿಗಳೊಡನೆ ಮಾಡಿ 
ಕೊಳ್ಳು ವ ಹದಿನಾರು ಬಗೆಯ ಸಂಧಿಗಳಲ್ಲಿ ಒಂದು ಬಗೆ; ತನ್ನ 
ಕಾರ್ಯಸಿದ್ಧಿ ಯನ್ನು ದ್ದೇಶಿಸಿ ಮಾಡಿಕೊಳ್ಳುವ ಸಂಧಿ: ಭಾವಿ 
ಯಪ್ಪೇಕಾರ್ಥ ಸಿದ್ಧಿ ಯನುದ್ಜಿ "ಶಂಗೆಯೆಪ್ಲಿ ನಡೆ ಈ, ದು ಉಪನ್ಯಾಸಸಂಧಿ 
ಯೆಂಬುದಕ್ಕುಂ (ಸಂಡತಂ. ೨೨೦-೩). [ಉಪನ್ಯಾಸ ಸಂಧಿ] 

ಉಪಹತಿ (ನಾ). ಗಂಡನಲ್ಲದಿದ್ದರೂ ಗಂಡನಂತೆ ವರ್ತಿಸುವವನು; 
ಮಿಂಡ: “ಜಾರ ಉಪಪತಿಃ - ಈ ೨ ಹಾಹರಿಗಂ (ಹಲಾಯು. 
೬೩-೨೨೯), ಆ ಮಹಾಪಾತಕಿ ಮುನ್ನುಪಪತಿಯಿಂ ಪತಿಯಂ ಕೊಲಿಸಿ 
ಪುತ್ರವಧೆಗಂ ಬಜಕಿಕ್ಕೆ ಬಗೆಯಂ ತಂದಳ್‌ (ಪಂರಾಮಾ. ೮-೫೧). 

[ಸಂ.] 

ಉಪಪತ್ತಿ (ನಾ). 'ಎ. ಒಂದು ಸಿದ್ದಾ ಂತವನ್ನು ಸಮರ್ಥಿಸುವುದ 
ಕ್ಕಾಗಿ ಮಾಡುವ ತರ್ಕ, --ಸಾಧನ, ಎ ಯುಕ್ತ: 
ದೂಷಣಪುರಸ್ಸರಮನೇಕೋಪಪತ್ತಿಗಳಿಂ ಸ್ವಪಕ್ಷಸ್ಥಾಪನಂಗೆಯ್ದು . 
ಸಭಾಸದರಿಂ ಲಬ್ಧ ಪ್ರಶಂಸನಾಗಿ (ಆದಿಪು. ೨-೨೨ ವ); ಇನಿತುಪಪತ್ತಿಯಿಲ್ಲಿ 
ನಿತು ಬಿನ್ನಣಮಿಲ್ಲಿನಿತರ್ಥದೃಷ್ಟಿ ಯಿಲ್ಲ ೬ ೬ * ಪೆಜರ್ಗೆ (ಅಜಿಪು. ೧೨-೩೪). 
೨. ಕಾರಣ ; ಆಧಾರ; ರುಜುವಾತು. ೩. ಜೀವನಕ್ಕೆ ಆಧಾರ 


೯೪೧ 


ತ 
"| 
| 
I 


ಕಾ 
ಲಾ 


20 


25 


35 


ಪರಪಕ್ಷ |40 


ವಾದುದು; ಜೀವನೋಪಾಯ: ಅವನ ಕುಟುಂಬಭರಣಕ್ಕೆ ಬೇಕಾದ | 4 


ಉಪಪತ್ತಿಯನ್ನು ಕಲ್ಪಿಸಿದನು (ಛತ್ರಶಿ. ೧೦೩). 


[ಸೆಂ.] 


ಉಪಸಾದಿಸು 


ಉಪಪತ್ನಿ (ನಾ). ಹೆಂಡತಿಯಲ್ಲದಿದ್ದರೂ ಹೆಂಡತಿಯಂತೆ ವರ್ತಿಸು 
ವವಳು ; ಮಿಂಡಿ; ಬಂಗಾರದವಳು : ತನ್ನ ಅದೃಷ್ಟದಲ್ಲಿ ಉಪಪತ್ನಿ 
ಯೋಗವಿದ್ದರೆ ಅದೂ ಆಗಿಬಿಡಲಿ (ದೇವಹೆಂ. ೧೧೪).  [ಸೆಂ.] 

ಉಪಪದ (ನಾ). ಮುಖ್ಯಪದದ ಸಂಗಡ ಬರುವ ಪದ. [ಸಂ.] 


8! ಉಪಪನ್ನ (ಗು). ೧. ಉಂಟಾದ; ಕೂಡಿರುವ: ಲೋಕಾಂತಿಕ 


ದೇವರ್‌ ವೈಮಾನಿಕರಾಗಿಯುಂ ಕಲ್ಪೋಪಪನ್ನರೆಂಬುದಂ ಪೇಣಲೆಂದು 
ಬಂದುದುತ್ತರಸೂತ್ರಂ (ತತ್ತ್ವಪ್ರ. ೨೨೧). ೨, ತಕ್ಕ; ನ್ಯಾಯವಾದ; 
ಮ ಸಮಾಚೀನ - ನಾನಾನರ್ಹೋಪಚಿತಾಸ್ತರಣೋಪಪನ್ನ 
ಪ್ರಚ್ಛದಾಚ್ಛಾದಿ ತಾಸನದೊಳ್‌ ಕುಳ್ಳಿ ರ್ದು (ಶಾಂತಿಪು. ೫-೯೪ ವ). (ನಾ). 
p ಹಣವಂತ; ಧನಿಕ: ಉಪಪನ್ನರಾದ ವಿದಾ ್ಯರ್ಡಿಗಳು ತಾವು 
ಶಿಕ್ಷಿತರಾದ ತರುವಾಯ ತಮ್ಮ ತಮ್ಮ-ಯೋಗೃತಾನುಗುಣವಾಗಿ ಗುರು 
ದಕ್ಷಿಣೆಯನ್ನು ಒಪ್ಪಿಸುತಲಿದ್ದರು (ಮಹಾವಂ. 11, ೫೧); ಅವನು 
ಅಷ್ಟೇನೂ ಉಪಪನ್ನನಲ್ಲದಿದ್ದರೂ ಸಮಾಜದಲ್ಲಿ ಗಣ್ಯವ್ಮಕ್ತಿಯಾಗಿದ್ದನು 
(ಬಂಕಿಮ. ೧೦). [ಸಂ] 
ಉಪಪನ್ನಮಂತ್ರ (ನಾ). ತಕ್ಕ ಆಲೋಚನೆ; ಸಮಯೋಚಿತವಾದ 
ತಿಳಿವಳಿಕೆ ; ಅನ್ನಿಗರಿಗಬಹದಿರು ನಮ್ಮವರೆನ್ನದಿರು ವಿದುರಾದಿಗಳನುಪ 
ಪನ್ನಮಂತ್ರವನಜುಹು ಬೊಪ್ಪಂಗೆಂದನವನೀಶ (ಕುವ್ಯಾಸ. ೧೨-೨೦). 
[ಉಪಪನ್ನ *. ಮಂತ್ರ] 
ಉಪಪಾತ (ನಾ). ಆಕಸ್ಮಿಕ ಘಟನೆ; ಅಪಘಾತ; ವಿನಾಶ. 
[ಸಂ.] 
ಉಪಪಾತಳಕೆ. (ನಾ). ಮಹಾಪಾತಕಳ್ಳಿಂತ ಕಡಮೆಯಾದ ಪಾಪ; 
ಹತ್ತು ವಿಧವಾದ ಪಾಪಗುಣಗಳಲ್ಲಿ ಒಂದು: ಉಸಪಾತಕವೆಂದು 
. : « ಪಾಪರಾಶಿಗಳೊಳು ದಶವಿಧಮಾಗಿ ಮುಖ್ಯಪಾಪಗುಣಂಗಳಿರ್ಕು 
(ವಿವೇಕ. ೧೮೩); ಮರ ಗಿಡ ಬಳ್ಳಿ ಪೈರು ಪಚ್ಚೆ ಧಾನ್ಯ ಇತ್ಯಾದಿಗಳ 
ಹಿಂಸೆಯೂ ಉಪಪಾತಕಗಳು (ಆರ್ಯಧ. ೭೬). . [ಸಂ] 
ಉಪಸಾತತಲ್ಪ, : ಉಪಪಾತತಳ್ಪ (ನಾ). [ಜೈನ] “ಕಲ್ಪಗಳಲ್ಲಿ 
ದಿವಿಜರು ಹುಟ್ಟುವ ಹಾಸಿಗೆ” (ಆದಿಫು. ಕೋಶ) ; ಜೈನಧರ್ಮಮಂ 
ಪತ್ತುವಿಡದೆ ನಡೆದು ಕಡೆಯೊಳಯ್ದನೆಯ ಕಲ್ಪದುಪಪಾತತಲ್ಪದೊಳ್‌ 
ದೇವನಾದೈ (ಪಂರಾಮಾ. ೬-೫೭ ವ); (ಪಂರಾಮಾ. ೪-೨೦ ನೋ). 
ಉಪಪಾತತಳ್ಪೆ : ಸಲಂಬರುಮತಿಕ್ರಾಂತೆಯರಾಗೆ' ತತ್ಸಂತಾನದೊಳ೯ 
ಶ್ರೀಪ್ರಭವಿಮಾನದೊಳುಪಶಾತತಳ್ಪತಳದ ಪೊರೆಯೊಳಂ . . , ಪೊರೆದು 
(ಆದಿಪು. ೨-೬೨ ವ). [ಉಪಪಾತ- ತಲ್ಪ] 
ಉಪಪಾತತಳ್ಪ "ಉಪಪಾತತಲ್ಪ' ನೋ. 
ಉಪಪಾತಶಯನ (ನಾ).-ಉಪಪಾತತಲ್ಪ : ರತ್ನರಚನಾವಿಚಿತ್ರೋಪ 
ಪಾತಶಯನತಳದೊಳಂತರ್ಮುಹೂರ್ತದೊಳ್‌' ಪರ್ಯಾಪ್ತಿಯಂ 
ಕೈಕೊಂಡು (ಆದಿಪು. ೬-೩೭ ವ). `[ಉಪಪಾತ + ಶಯನ] 
ಉಪಫಾದ (ನಾ). [ಜೈನ] (ಗರ್ಭಪಾಸವಿಲ್ಲದೆ) ಇದ್ದಕ್ಕಿದ್ದಂತೆ 
ಹುಟ್ಟುವುದು ; ದೇವತೆಗಳು ಮತ್ತು ನಾರಕಿಗಳ ಸದ್ಯೋಜನನ. 
"ಉಪವಾದಜ ’ ಪರಾ. [ಸಂ.] 
ಉಪಸಾದಜ (ನಾ). [ಜೈನ] ಉಪಪಾತಕಲ್ಪದಲ್ಲಿ ಹುಟ್ಟಿದವನು; 
ದೇವತೆ; ನಾರಕೆ: ಜರಾಯುಜಾಂಡಜ ಪೋತಂಗಳ್‌ ಗರ್ಭಸಂಭವಂ 
ದ್ಯೌನಿರಯೋದ್ಧೂತಮುಷಪಾದಜಂ ವಿಖ್ಯಾತಂ: (ಸುಕುಮಾ. ೪-೯). 
[ಸಂ.] 
ಉಪಪಾದನೆ (ನಾ). ವಿವರಣೆ ; ಸಾಧನೆ. 
ಉಪಪಾದಿಸು (ಕ್ರಿ). ಸಮರ್ಥಿಸು ; ಸಾಧಿಸು. 
[ಉಪಪಾದನ್ಯ * -ಇಸ್ಕು] 


[ಸೆಂ. ಉಪಪಾದನ] 


ಉಪಪಾದುಳ ೯೪೨ ಉಪಮಾಖ್ಯಾತ 


ಉಪಪಾದುಕ (ಗು). ೧. ಲಾಳ ಕಟ್ಟಿದ. (ನಾ). ೨. ತಾನಾಗಿ ಉಪಭುಕ್ತ (ಗು). ೧. ತಿನ್ನಲ್ಪಟ್ಟ; ಸೇವಿಸಿದ: ಜನನ್ಮುಪಭುಕ್ತಾಹಾರ 
ಹುಟ್ಟಿದವನು; ಸ್ವಯಂಭು; ದೇವತೆ: “ದೇವರುಪಪಾದುಕರ್‌? ಗರಣದಿಂ ಮೇಣ್‌ ಗರ್ಭಂ ಇದಲಕೊಳ್‌ ಪೊರ್ದಿ ಪುಟ್ಟುವುದು (ತತ್ತ್ವಪ್ರ. 
(ಮಂಗರಾ. ೫೩-೧೧). [ಸಂ.] ೧೦೨). ೨. ಉಪಭೋಗಿಸಲಾದ ; ಅನುಭವಿ%ಲಾದ. (ಸಂ.] 
ಉಪಪಾದ್ಯ (ನಾ). ಸಾಧ್ಯ; ಸಾಧಿಸಲ್ಪಡಬೇಕಾದ್ದು. [ಸಂ.) ಉಪಭೃತ್ತು (ನಾ). ಅರಳೀಮರದಿಂದ ಮಾಡಿದ ಯಜ್ಞ ಪಾತ್ರೆ ; 
ಉಪಪುರಾಣ (ನಾ). ಚಿಕ್ಕ ಪುರಾಣ. ಔ ವ್ಯಾಸರಚಿತವಾದ| 5| ಯಾಗದಲ್ಲಿ ಹೋಮದ 'ತುಪ್ಪುವನ್ನು ಇಟ್ಟುಕೊಳ್ಳುವ ಆಜ್ಯ 
ಹದಿನೆಂಟು ಪ್ರರಾಣಗಳಲ್ಲದೆ ಸನತ್ಯುಮಾರಪುರಾಣವೇ ಮೊದ ಪಾತ್ರೆ. (ಸಂ. ಉಪಭೃತ್‌] 
ಲಾದ ಹದಿನೆಂಟು ಪುರಾಣಗಳು ಇವೆ. (ಸಂ. ಉಪಭೋಕ್ತೃ (ನಾ). ಅನುಭವಿಸುವವನು ; ಭೋಗಿಸುವವನು. 
ಉಪಪ್ರಚ್ಛದ (ನಾ). ಸಣ್ಣ ಹೊದಿಕೆ, ಹೆಚ್ಚಡೆ: ಪಯಃಪಯೋಧಿ | | [ಸಂ. 
ಫೇನಸಂಕಾಶದುಕೂಲೋಪಪ್ರಚ್ಛದಾಚ್ಛಾದಿತ ವಿಚಿತ್ರನೇತ್ರ೦ (ಆದಿಪು. | ಉಪಭೋಗ (ನಾ). ೧. ವಿಷಯಾ ನುಭವ; ಸುಖಪಡುವಿಕೆ: 
೫-೨೨ ವ). [ಸಂ.] 15 “ನಿನ್ನೇ €ಶ1, ಉಪಚಭೋಗಃ- ಈ 3 ಉಪಭೋಗಂ? (ಹಲಾಯು. 
ಉಪಪ್ರದಾನ (ನಾ). ಕಾರ್ಯಸಾಧನೆಗಾಗಿ ಕೊಡುವ ಹಣ ೧೨೪-೬೦); ವಿಚಿತ್ರಭೂಸಷಣ ಸುರಭಿವಿಲೇಪನ ಪ್ರಮುಖ ಭೋಗೋಪ 


ಮುಂತಾದುವು; ಕಾಣಿಕೆ: ಕಿಡುಗುಮುಪಪ್ರದಾನದೆ ಧನಂ ನಿಜ| |, ಭೋಗಂಗಳೆೊಳಂ(ಅದಿಪು.೮-೩ ವ). ೨. ಮೈಥುನ; ಸಂಭೋಗ. [ಸಂ.] 
ಸೈನಿಕಹಾನಿ ದಂಡದಿಂ (ಚಂದ್ರಪು. ೯-೧೧೮) ; ಅವರತಿಬಲಿಷ್ಕರಾದುದರಿಂ| | ಉಪಭೋಗಿ (ನಾ). ಅನುಭವಿಸುವವನು ; ಭೋಗಪಡುವವನು: 
ಕಾಳಗ ಂ ಸಲ್ಲದುದರಿಂದುಪಪ್ರದಾನಮಾಡಲಕ್ಕುಂ (ಕಗವಿ. ೧೦೩ ಶಿಲಾವ್ಯೂಢಸಂಚಯೋಪಭೋಗಿಜನನಿವಾಸಿಗಳಪ್ಪ ಸಂವಾಹಂಗಳುಮಂ 
ರಾಜಾವ). ' (ಸಂ. 15 |. (ಆದಿಪು. ೮-೬೩ ವ). [< ಸಂ. ಉಪಚಭೋಗಿನ್‌] 
ಉಪಪ್ರಶ್ನೆ (ನಾ). ೧. ಮುಖ್ಯವಾದ ಪ್ರಶ್ನೆಗೆ ಪೂರಕವಾದ ಪ್ರಶ್ನಿ | ಉಪಭೋಗಿಸು (ಕ್ರಿ). ೧. ಸುಖಪಡು ; ಅನುಭವಿಸು. ೨. ತಿನ್ನು; 
-ಇಚಿಕ್ಕ ಪ್ರಶ್ನೆ: ಮಾತುಗಳು ಅವನಿಂದ ಹೊರಬರಲು ಗೆಳೆಯರ | ಸೇವಿಸು: ಕ್ಷುತ್ತಿಪಾಸೆಗಳಿನಾಯಾಸಂಬಡಜೆ ಮುನಿಜನೋಚಿತಮಪ್ಪ 
ಎಷ್ಟೋ ಉಪಪ್ರಶ್ನೆಗಳು ಕಾರಣವಾಗಿದ್ದುವು (ಅಪನಾ. ೬೩). ನವಫಲಂಗಳನುಪಭೋಗಿಸೆಂದು ನುಡಿಯೆ (ಕಾದಂಉ. ೭೫೭); ವಿಷವನಣು 
೨. ಪ್ರಶ್ನೆಯ ಒಂದು ವಿಭಾಗ: ಈ ಕೆಳಗಿನ ಉಪಪ್ರಶ್ನೆಗಳಲ್ಲಿ ಐದಕ್ಕೆ ವೆಂದಳುಕದುಪಛೋಗಿಸಲು ಕೊಲ್ಲದೆ ಬಿಡುವುದೇ (ಕುವ್ಯಾಆ. ಆ-೨೮) ; 
ಉತ್ತರಿಸಿ (ರೂಢಿ). (ಸಂ. ಉಪಪ್ರಶ್ನ] 20, ದೇವತ್ವಕ್ಕೆ ಗೌರವವನ್ನು ಸಲ್ಲಿಸಿ ಪ್ರಸಾದರೂಪದಲ್ಲಿ ನಾವು ಉಪಭೋ 
ಉಪಪ್ಲ್ಸವ (ನಾ). ೧. ಆಕ್ರಮಣ; ಮುತ್ತಿಗೆ; ಧಾಳಿ: ಆ ಮಹಾ| | ಗಿಸುತ್ತೇಮ್ಮೆ ಹಾಗೆ ಮಾಡದೆ ಉಪಭೋಗಿಸುವುದು ಅಪಹಾರವಾಗುವುದು 
ಬಳನೊಳತಿ ಪ್ರತಾಪನೊಳುಪಪ್ಲವಮಂ ಬಗೆವೊಂ ಮಹೀಪತೀ (ಚಂದ್ರವು. (ಆರ್ಯಧ. ೨೦೧). [ಉಪಭೋಗ + -ಇಸ್ಕು] 
೫-೩೬). ೨. ಅನಿಷ್ಟ; ಕೇಡು; ವಿಪತ್ತು: ಧರಣಿಯಮರರುಪಪ್ಸವವ | ಉಪಭೋಗ್ಯ (ಗು). ೧. ಅನುಭವಿಸಲು ಯೋಗ್ಯವಾದ: ಎನಗೊ 
ಪರಿಹರಿಸದಿರಲಾ ಪಾತಕಕೆ ಸಂಹರಣವುಂಟೀ ಶಾಸ್ತ್ರದೃಷ್ಟಿ ಯೊಳೆಂದು ರ್ವಂಗುಪಭೋಗ್ಯಮಲ್ಲು ವಸುಭಾಸಾಮ್ರಾಜ್ಯಂ (ಆ ದಿಪು. ೧೪-೩೧) ; 
ಚಿಂತಿಸಿದ (ಕುವ್ಯಾ ಆ. ೧೯-೭).' ೩. (ಸೂರ್ಯಚಂದ್ರರಿಗೆ ಒದ|25| ಇರುಳು ನಾನಾಸ್ವಸ್ನ ಕಾನನ ಗಿರಿ ಸರಿಭ್ರಮಣೈಕಚಿಂತಾಭರಿತನಾದೆನು 
ಗುವ) ಗ್ರಹಣ. ೨, ೩: ಉಪಪ್ಲವಂ ಚಂದ್ರಾರ್ಕಬಿಂಬಗಳೊಳ್‌... ದೈವಕೈತ ಉಪಭೋಗ್ಯವೆನಗೆಂದ (ಕುವ್ಯಾಸ. ೧೬-೧೮). ೨. ಹಲವು 
ಅಲ್ಲದೆ ಜನಪದಜನಂಗಳೊಳಿಲ್ಲ (ಜಗವಿ. ೨-೧ ವ). ಸಂ.) ಸಾರಿ ಉಪಯೋಗಿಸಬಹುದಾದ: “ಯಾವ ವಸ್ತುಗಳನ್ನು ಒಂದೇ 
ಉಪಬರ್ಹ (ನಾ). ತಲೆದಿಂಬು; ಒರಗುದಿಂಬು : “ಉಚ್ಛೀರ್ಷಕಂ, ಸರತಿ ಭೋಗಿಸಲಿಕ್ಕೆ ಬರುವುದೋ ಅವು (ಹೂವು, ಅನ್ನ ಇತ್ಮಾದಿ) 
.ಉಪಧಾನಂ, ಉಪಬರ್ಹಂ- ಈ ೩ ತಲೆಗಿಂಬು? (ಹಲಾ ಯು. ಭೋಗ್ಯವಸ್ತುಗಳು. ಯಾವ ವಸ್ತುಗಳನ್ನು ಹಲವು ಸಲ ಉಪಭೋಗಿಸ 
೫೨-೧೫೪) ; “ತಲೆಗಿಂಬದುಪಬರ್ಹಮುಪಧಾನಮಕ್ಕುಂ” (ಮಂಗರಾ. | 50 ಬಹುದೋ ಅವು (ವಸ್ತ್ರ, ಸ್ತ್ರೀ ಇತ್ಯಾದಿ) ಉಪಭೋಗ್ಯ ವಸ್ತುಗಳು” 
೬೦-೧೬). [ಸಂ.1 (ಜೈನಪ. ೪೭೦). [ಸಂ. 
ಉಪಜಿಯ (ನಾ). (ಅಗತ್ಯವಾದ) ಸಣ್ಣಪುಟ್ಟ ಖರ್ಚು; ಚಿಲ್ಲರೆ ಸನ, (ನಾ). - ಉಪಸಚಿವ: ವಿದ್ಯಾಇಲಾಖೆ ಉಸಮಂತ್ರಿಗಳು 
ಖರ್ಚು: ಮಾನದ ಸತ್ರದ ಧರ್ಮ್ಮಬ್ರಯದುಪಬಿಯದನ್ನ ನಿತುವೆಡೆಯ ಶಾಲೆಯ ಪ್ರಾರಂಭೋತ್ಸವ ನೆರವೇರಿಸುವರು (ರೂಢಿ). [Xo.} 


ಕೆಯ್ಮತ್ತರೈನೂಣು (ಎಇ. ೫೫, ೬-೪೫ ; 1012); ಮಹಾಜನಕ್ಕಂ ಪ್ರಜೆಗಂ| | ಉಪಮರ್ದ (ನಾ). ಹಿಂಡುವುದು; ಅಮುಕುವುದು; ಕಿವುಚು 
ಮಾಡಿದ ವ್ಯವಸ್ಥೆಯುಂ ಧರ್ಮ್ಮ ಬ್ರಯದುಫಬಿಯದ ಮಾನ್ಯದ ಭೂಮ 36 ವುದು: “ಉಪನುರ್ದಃ ವಿಪ್ರಕಾರಃ - ಈ ೨ ಕಿವು(ಮು)ಟ್ಹುವುದು? 


(ಎಇ. xx, ೬-೧೫ ; 1012). [ಆ ಸಂ. ಉಪವ್ಮಯ] (ಹಲಾಯು. ೧೨೬-೮೪). [ಸಂ.7 
ಉಪಬೃಂಹಣ (ನಾ). ೧. ಹೆಚ್ಚುವುದು; ವರ್ಧನ: ಉತ್ತಮ ಉಪಮರ್ದನ (ನಾ). - ಉಪಮರ್ದ. [ಸಂ.] 
ಕ್ಷಮಾದಿ ಭಾವನೆಯಿಂ ಅತ್ಮಧರ್ಮ ಸರಿವೃದ್ಧಿಕರಣಂ ಉಪಬೃಂಹಣಂ) | ಉಪಮಾಕ್ಷೇಪ (ನಾ). [ಕಾವ್ಯಮಿನಾ] ಒಂದ್ಳು ಅರ್ಥಾಲಂಕಾರ: 
(ತತ್ತ್ವಪ್ರ. ೨೬೫). ೨. ಪುಷ್ಟೀಕರಣ; ಪೋಷಣೆ. '[ಸಂ.] ವರಹಂಸಕದಂಬಕಮದು ಶರೆದಂಬುದಮಲ್ತು ಮುಖರನೂಪುರಸಂವಾದಿ 
ಉಪಬ್ಬಂಹಣೆ (ನಾ). - ಉಪಬ್ಭಂಹಣ ೧: ಉತ್ತಮಕ್ಷಮಾದಿ ದಶ|40,  ರವಂನೆಗಲ್ಲಪ್ಪುದು ಬಂಧುರಮದಜಗಿಂದಿದಜಕೊಳೆಂಬುದುಪಮಾಕ್ಷೇಪಂ 
ಭಾವನೆಯಿಂ ತನಗಂ ಪೆಜರ್ಗಂ ಧರ್ಮಮಂ ಪೆರ್ಚಿಸುವುದು ಉಪ (ಕವಿರಾ,. ೩-೧೦೩). (ಸಂ. (ಉಪಮಾ + ಆಕ್ಷೇಪ) 
ಬೃಂಹಣೆ (ಜಾವುಂಉ. ೨೬೧). [ಸಂ. ಉಪಬ್ಬಂಹಣ] ಉಪಮಾಖ್ಯಾತ (ಗು). [ಕಾವ್ಯಮಾ] ಉಪಮೆಗಳಲ್ಲಿ ಪ್ರಸಿದ್ಧವಾದ, 
ಉಪಭಕ್ತಿ (ನಾ). ಜೊತೆಗೂಡಿದ ಭಕ್ತಿ; ಸಂಬಂಧಿಸಿದ ಭಕ್ತಿ: —ಉತ್ತಮವಾದ : ಅಳಿಗಳಿವು ಕಣ್ಗಳಲ್ಲಿವು ನಳಿನಮಿದೀ ವದನಮಲ್ತು 
ಉಭಯಪ್ರಸಾದಸುರಂಗಸಂಯೋಗೋಪಭಕ್ತಿ ಜಗಂಗಳೊಳು ಪರಿ ನಿಜಕಾಮಿನಿಯಾ ತಿಳಿದಿಂತು ಪೇಟಕ್ವೊಡಿದು ಮೊಕ್ಳಳಮುಪಮಾಖ್ಯಾತ 
ಭಾವಿಸುವೊಡಿನ್ನುಂಟಿ (ಬಸಪು. ೮-೨೬). [ಸಂ.] 45| ಮಪ್ಪ ತತ್ತ್ವ್ವಾಖ್ಶಾನಂ (ಕವಿರಾ. ೩-೭೬). 


ಉಪಭಾಗ (ನಾ). ವಿಭಾಗ; ಒಳಭಾಗ [ಸಂ.7 (ಸಂ. (ಉಪಮಾ - ಆಖ್ಯಾತ)] 


ಉಪಮಾಗು 


ಉಪಮೊಗು (ಕ್ರಿ). ಉಪಮೆಯಾಗು ; ಹೋಲುವೆಯಾಗು : ಭಟ 
ರ್ಕ್ಯ್ಯಳನ್ನಿರಿದಸುಂಗೊಳೆ, ಪೊನ್ನಿದ ಕೇಸವಯ್ಯನನಾರ್ಪೊಗಳರ೯ನ್ನೆಗಟಕ್ತಿ 
ಗುಪಮಾಗಿ ಜಸಂ ಭುವನಾನ್ತರಾಳದೊಳ್‌ (ಎಕ. 111, ನಂಜನ. ೭೮-೧೮ ; 
ಸು. 900). [ ಉಪಮೆ + ಆಗು] 

ಉಪಮಾತೀತ (ಗು). ಹೋಲಿಕೆಗೆ ಮಾರಿದ; ಅಸದೃಶವಾದ: 
ಉಪಮಾತೀತಂ ಕೃತಿ ಶಾಂತಿಪುರಾಣಂ ಸಲೆ . ಮಜ ನುಂ ಪೊನ್ನ | 
ಮಯ್ಯನುಂ ಆತ ಸ್‌ (ಶಾಂತಿಪು. RSE 

[ಸಂ. (ಉಪಮಾ + ಅತೀತ)) 

ಉಪಮಾತೃ (ನಾ). ಇ ಉಪಮಾತೆ. [ಸಂ.] 

- ಉಪಮಾತೆ (ನಾ). ಸಾಕುತಾಯಿ; ದಾದಿ: “ಧಾತ್ರೀ, ಉಪ|10 
ಮಾತಾ--ಈ ೨ ದಾದಿ? (ಹಲಾಯು. ೮೪-೩೫೩) ; ಪುತ್ರಿಯ ಮನೋ 
ಭಿಪ್ರಾಯಮಂ ತಿಳಿಯಲೋಸುಗ ಪಂಡಿ ತೆಯೆಂಬ ಉಪಮಾತೆಯಂ 
ಕರೆಯಿಸಿ (ಪುರುಚ. ೨೭). [< ಸಂ. ಉಪಮಾತೃ) 

ಉಪಮಾದೀಕ್ಷೆ (ನಾ).[ವೀಕೈ] ಪುರಾತನರ ಆಚಾರಕ್ಕೆ ಸದೃಶವಾಗಿ 
ನಡೆದುಕೊಳ್ಳಬೇಕೆಂದು ತಿಳಿಸಿಕೊಡುವ ದೀಕ್ಷೆ: *ಪುರಾತನರ ಸಮ | 5 
ಯಾಚಾರಕ್ಕೆ ಸದೃಶಮಾಗಿ ಮಾಳ್ಪುದೇ ಉಪಮಾದೀಕ್ಷೆಯೆನಿಸುವುದು » 
(ವಿನೇಕ. ೧೧೪). 

(ಸಂ. ಉಪಮಾದೀಕ್ಷಾ (ಉಪಮಾ + ದೀಕ್ಬಾ)) 

ಉಪಮಾನ (ನಾ). ೧. ಹೋಲಿಕೆ; ಸಾಮ್ಯ; ಸಾದೃಶ್ಯ: ವಿವಿಧ 
ಭೇದ ಪಾರಾವಾರಂಗಳ ನೀರೆಲ್ಲಮಿಕ್ಷುರಸೋಪಮಾನಂ (ಸುಕುಮಾ. |20 
೧೧-೫೭) ; ಭಂಡತನವೀ ಮಾತಿದಕ್ಕೆಯುಪಮಾನವೇ ಕೆಂಡವನು ಮುಟ್ಟಿ | 
ದಡೆ ಬೇವಂತೆ (ಹಚಕಾ. ೧-೨೦). ಚ [ಕಾವ್ಯಮಾ] ಪ್ರಕ್ಕ ತವಾದ | 
ವಸ್ತು ಅಥವಾ ವಿಷಯಕ್ಕೆ ಕೊಡತಕ್ಕ ಹೋಲಿಕೆಯ ವಸ್ತು, | 
ಅಥವಾ ವಿಷಯ: ಉಪಮೇಯಂ ಗುಣಲೇಶದಿನುಪಮಾನಕೆ ಕೆಗೆ 
ವರ್ಪೊಡುಪಮೆಯೆನಿಕ್ಕುಂ ವ್ಯ ಪಸರ್ಗ ವಿಸಯರೂಪ ಪ್ರಪಂಚಿತ [2 
ಮನೇಕ ಚೀದಮದು ತಾನಕ್ಕುಂ (ಕಾವ್ಯಾವ." ೬೬೬). (ಸಂ. 

ಉಪಮಾಲಂಕಾರ (ನಾ). - [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ 
ಒಂದು: “ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಸಾದೃಶ್ಯ 
ಸಂಪತ್ತನ್ನು ಹೇಳುವುದು ಉಪಮಾಲಂಕಾರ» (ಕೈಪಿಡಿ. ೨೫೬). 

(ಸಂ. (ಉಪಮಾ + ಅಲಂಕಾರ) 

ಉಪಮಾವಾಚಕ (ನಾ). ಹೋಲಿಕೆಯನ್ನು ಸೂಚಿಸುವ ಪದ. 
ಉದಾ: ಅಂತೆ, Ri [ಸಂ. (ಉಪಮಾ + ವಾಚಕ)) 

ಉಪಮಿತ (ಗು). ಹೋಲಿಸಲ್ಪಟ್ಟ ; ಉಪಮೇಯವಾದ : ಉಪಮಿತ | 
ಭೇದೋಕ್ತಿ ಕ್ರಮಮಪರಿಮಿತಾಖ್ಯಾಕೃತಿ ಪ್ರಯೋಗಾನುಗತಂ (ಕವಿರಾ. 
೩-೯೮). ಹಂ, 7 

ಉಪಮಿತಾಕ್ಷರ (ನಾ). ೧. ಹೋಲಿಕೆಯ ಅಕ್ಷರ, —ಪದ;| 

ಉಪಮಾವಾಚಕ ; ಅಂತೆ, ಅಂತೆವೋಲ್‌ ಮೊದಲಾದುವು. | 
೨. ಕಟ್ಟಿದ್ದ ಬದ್ಧವಾದ ಅಕ್ಷರ : ಉಪಮಿತಾಕ್ಷರಮೆಲ್ಲಿಯುಮೇಕ 
ರೂಪಪರಿವೃತ್ತಿಯೊಳೊಂದಿದ ಮಾಟಕ್ಕಿಯಿಂದುಪಚಿತ ಕ್ರಮಮಕ್ಕುಮಿ | 
ದೆಂದುಮಭ್ಯ್ಮಪಗಮಕ್ಕೆ ಗುಣೋದಯಕಾರಣಂ (ಕವಿರಾ. ೧-೧೪೫). 
[ಉಪಮಿತ + ಅಕ್ಷರ) 

ಉಪಮಿಸಗುಡು (ಕ್ರಿ). ಹೋಲಿಕೆಗೆ ಅವಕಾಶವನ್ನು ಕೊಡು; 
"ಹೋಲಿಸಲು ಎಡೆಗೊಡು: ಆ ಚಿತ್ರಲೇಖೆಗಟ್ಟುವಶನದಿ ಮಂತ್ರಿಸಿ 
ಮಹಾಜ್ವಾಲೆಯೊಳ್‌ ಕಟ್ಟುವಳ್‌ ಕಡುನಿಶಿಯಿಂದೆ ಅಟ್ಟುವುದಾ ಚಕ್ರ 
ಕೌಳಿಕವನು ಕಡಿದಟ್ಟುವುದುಪಮಿಸಗುಡದೆ (ಮೋಹತ. ೨೯-೩೦). 

[ಉಪಮಿಸು + ಕುಡ್ಮು (ಆ ಕೊಡು)] 


5 


30 


| 


40 


45 


ಳಿ 


ಉಪಯುಕ್ತ 

' ಉಪಮಿಸು (ಕ್ರಿ). ೧. ಹೋಲಿಸು; ಸಾದ್ಯಶ್ಯವನ್ನು ಹೇಳು: 
ಉಪಮಿಸಬಾರದ ಉಪಮಾತೀತರು ಕಾಲಕರ್ಮರಹಿತರು ಭವವಿರ 
ಹಿತರು.. . ಶರಣರು (ಬಸವ. ೮೭೩); ಅತ್ತಿಮಬ್ಬೆಯ ಶುಭ್ರಶೀಲ 
ವನ್ನುಪಮಿಸುವ ಈ ಪದ್ಯವಂತೂ ಧವಳೋಜ್ವಲಮಾೌಕ್ತಿಕ (ಸಮಾಲೋ. 

೧೪೭). '೨. ವರ್ಣಿಸು : ಮಲಗಿದಳು ದ್ರೌಪದಿ ದೃಗಂಬುಗಳೊಅತೆ 
ಯಲಿ ಸಹದೇವ ನಕುಳೆರಲಣ್‌ಯೆನುಪಮಿಸಲವರ ಬಹುಳಾಕ್ರಂದನ 
ಧ್ವನಿಯ (ಕುವ್ಯಾಕ. ೧೮-೨) ; ವಿಪುಳ ಸುತ ಪುತ್ರಾಭಿವೃದ್ಧಿಯನುಪ 
ಮಿಸಲ್ಕೊಲವಿಂದ ... ಒದವಿಪನು (ಕೋಗಯ. ೨೭-೧೨೦). 
೩. ಉಂಟಾಗು; ಕಾಣಿಸಿಕೊಳ್ಳು : ತಪನನ ಮೆಯ್ಕೊಳ್‌ ಪುಗುಳು 
ಗಳುಪಮಿಸೆ ಪಾವಕನ ತನುವಿನೊಳ್‌ ಸ್ಫೋಟಿಕವಾತಪದ ಕಡುಪಿಂದೆ 
ನೆಗೆತಂದಪುದೆನೆ ಬೇಸಗೆಯ ಬಿಸಿಲನದನೇನೆಂಬೆಂ (ಗಿರಿಕ. ೯-೨೭); 
ಶಂಭುಪುರಕ್ಕೆ ಗುರುವಾಜ್ಞೆಯಿಂದೆಮ್ಮ ಬಳಿಗೆ ಬಂದುಪಮಿಸಲು ಹರ 
ಸಮಾಧಿಯ ಪಡೆಯೆ (ರಾಘಚ. ೧೯೬೯). [ಉಪಮೆ + -ಇಸ್ಕು] 
ಉಪಮೆ (ನಾ). ೧. ಹೋಲಿಕೆ; ಸಮಾನತೆ; ಸಾದೃಶ್ಯ. 
|. ೨. [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು: ನಾನಾ ವಸ್ತು 
ವಿಭೇದಮನೇನಾನುಂ ತೆಆದೆ ಪೋಲೈ ಮಾಡುವುದುಪಮಾ (ಕವಿರಾ. 

೩-೫೯). [ಸಂ. ಉಪಮಾ] 

; ಉಪಮೆಗಾಣ್‌ (ಕ್ರಿ). ಹೋಲಿಕೆಯನ್ನು ಕಾಣು; ಸಾದ್ಯ ಸೈ ಶೃವನ್ನು 
ತಿಳಿ : ಕಪಟಿವನು ಬಿಡರಾತ್ಮಬುದ್ಧಿ ಯೌಾಳುಪಮೆಗಾಣಡೆ ನುಡಿದು ಹೊಳೆ 
ವರು... ನಿಪುಣೆಯರು (ನಳಚ. ತು [ಉಪಮೆ + ಕಾಣ್‌] 

ಉಪಮೆನೆಯು (ಕ್ರಿ). ಹೋಲಿಕೆಯನ್ನು ಹೊಂದು ; ಸಾದೃಶ್ಯವನ್ನು 
| ಪಡೆ: ಮೊಗದೊಳು ಪೊಡರ್ವ ಪುಣ್ಣಿಮೆ ಯ ಬೀಡು ವೀಕ್ಷಣದೊಳರ 
| ಲಂಬು ಮಡದಿಯಿಂದುಟಯೊಳೆಳೆಪವಳಲತೆ ಕುರುಳೊಳಾಜಡಿ ಕಬರಿ 

|: ಯೊಳು ಸೋಗೆ ತಾವುಪಮೆನೆತ್ತು (ಸಾಳ್ವಭಾ. ೧೪-೨೧೮). 

[ಉಪಮೆ + ಪೆಜ್ಮು) 

ಉಪಮೇಯ (ನಾ). [ಕಾವ್ಯಮಾ] ಹೋಲಿಸಲ್ಪಡಬೇಕಾದ ವಸ್ತು 
ಅಥವಾ ವಿಷಯ: ಉಪಮೇಯಂ ಗುಣಲೇಶದಿನುಪಮಾನಕ್ಕೆಣೆಗೆ 
ವರ್ಪೊಡುಪಮೆಯೆನಿಕ್ಕುಂ (ಕಾವ್ಯಾವ. ೬೬೬). [ಸೆಂ] 

ಉಪಮೇಯೋಪನೆ. "ಫಾ. [ಕಾವ್ಯಮಾ] ಒಂದು ಅರ್ಥಾಲಂ 
ಕಾರ: ಎರಡುಂ ವಸ್ತು ಗಳತೊಂದರ್ಕೊಂದನುಪಮಾನಂಗೆಯ್ದು ಪೇಟ 
ಯದು ಉಪ ಪಮೇಯೋಪಮೆಯೆನಿಸುವುದು (ಅಪ್ರತಿ. ೨೯-೭); ಪರಸ್ಪರ 
ವಾಗಿ ಉಪಮಾನೋಪಮೇಯಭಾವನಿದ್ದಲ್ಲಿ ಭರೇ 
ಕಾರ (ಕೈಪಿಡಿ. ೨೫೮). (ಉಪಮೇಯ + ಉಪಮೆ] 

ಉಪಮೋತ್ರೇಕ್ಷ (ನಾ). [ಕಾ ವ್ಯ ಮಾ] ಒಂದು ಅಲಂಕಾರ: 
| ಈಕೆಯ ವದನಾಕಾರಮನೇಕಾಂತಂ ಪೋಲ್ವೆನೆಂಬುದರ್ಕಾಗಿ ಕನತ್ಕೋ 
| ಕನದಳ್ಳಿಂದುಗಮುಂಟಾಕಾ ಂಕ್ಷಣಮದಲಜೊಳೆಂಬುದುಪಮೋತ್ಸೇಕ್ಷಂ: 
| (ಕವಿರಾ.೩-೬೭). [ಸಂ. ಹ ಧಾ ಸ್ರೀಕ್ಲಾ( ಉಪಮಾ + ಉತ್ಪ್ರೇಕ್ಸಾ)) 
ಉಪಯೆಮ (ನಾ). ಮದುವೆ *' ವಾಹ : “ವಿವಾಹಃ, ಉಪಯಮಃ 
. * ಪಾಣಿಪೀಡನಂ ೯ ರುತ ಹೆಸರು? (ಸಿದ್ಧಾಂತಿ. ೨೦೧); 
ಕೃಪನನುಜೆಯನು: ತಂದು ಡ್ರೋಣಂಗುಪಯಮನ ಮಾಡಿದರು 
(ಕುವ್ಯಾಆ. ೬-೨೩). [ಸಂ.7 

ಉಪಯಾಮ (ನಾ). ಮದುವೆ; ವಿವಾಹೆ: “ಉಪಯಾಮಃ, ಪರಿಣ 
ಯನಂ, ಪಾಣಿಗ್ರಹಣಂ, ವಿವಾಹಃ, ಉದ್ವಾಹಃ -- ಈ ೫ ಮದುವೆ” 
(ಹಲಾಯು. ೮೧-೩೪೧). [ಸೆಂ.] 

ಉಪಯುಕ್ತ (ಗು). ಉಪಯೋಗಿಸಲ್ಪಟ್ಟ; ಅನುಭವಿಸಲ್ಪಟ್ಟ ; 
ಉಪಯೋಗಕ್ಕೆ ಬರುವ. [ಸಂ.] 


ಉಪಯೋಗ 


ಉಪಯೋಗ (ನಾ). ಪ್ರಯೊ!ಜನ; ಬಳಕೆ: *ಚಿಗೆ ಪ್ಲಾಸ್ಟಿಕ್ಕಿನ 
ಉಪಯೋಗ ವಿಪರೀತವಾಗಿದೆ (ರೂಢಿ). [ಸಂ.] 

ಉಪಯೋಗಾಸ್ರ್ರ (ನಾ). ಪರಿಣಾಮಕಾರಿಯಾದ ಬಾಣ (?): ನೃಪ 
ನಿನ್ನಂ ಪಿಡಿದುಯ್ಕೆ ಭಾನುಮತಿಯಂ ಸ ಂತೈ ಸಿ ಚಿತ್ರಾಂಗದಂಗುಪ 
ಯೋಗಾಸ್ತ್ರಮನೆಚ್ಚು ಕೂಡೆ ನಭದಿಂ ಗಾಂಡೀವಿ ತರ್ಪಾಗಳ್‌ (ಗದಾಯು. 
೨-೩೪). [ಉಪಯೋಗ + ಅಸ್ತ್ರ] 

ಉಪಯೋಗಿಸು (ಕ್ರಿ). ೧. ಬಳಸು: ನಿರ್ವಿಕಾರ ಚಿತ್ತವೃತ್ತಿಗಳಪ್ಪ 
ಪಕ್ಷಿಗಳ ಪಸಿವುಂ ನೀರಚಕೆಯುಮಾಗಲುಪಯೋಗಿಸದುದೊಂದುಮಿಲ್ಲ 
(ಕಾದ ಉ. ೭೫೭). ೨. ಕೆಲಸಕ್ಕೆ ಬರು; ಪ್ರಯೋಜನವಾಗು : 
ಮಹಾಸ್ತ್ರವಿದಾರು ಕಲಿಸಿದ ವಿದ್ಯವುಪಯೋಗಿಸಿತು ನಿನಗೆಂದ(ಕುವ್ಯಾದ್ರೋ. 
೧೪-೧೫). [ಉಪಯೋಗ + -ಇಸ್ಕು] 

ಉಪಯೋಗ್ಯ (ಗು). ಬಳಸಲು ತಕ್ಕುದಾದ; ಪ್ರಯೋಜನಕ್ಕೆ 
ಬರುವ : ಯುಕ್ತವಾದ ತಪಕ್ಕುಪಯೋಗ್ಯಮಪ್ಪ ಕ್ರಿಯಾಕ್ರಮಮೆಲ್ಲಮ 
ನಾತ್ಮೀಯಂ ಮಾಡಿ (ಶಾಂತಿಪು. ೯-೨೭ ವ). (ಸಂ. 

ಉಪರ “ಉಪಾರ' ನೋ. 

ಉಪರಕ್ತ (ಗು). ೧. ನೋವಿಗೆ ಒಳಗಾದ ; ದುಃಖಕ್ಕೆ ಗುರಿಯಾದ. 
೨. ಗ್ರಹಣಹಿಡಿದ. &. ಕೆಂಪಾದ. [ಸಂ.] 

ಉಪರಕ್ಷಣ (ನಾ). ಪಾಳಯದ ಸುತ್ತಲೂ ಇರುವ ಕಾವಲು; 
“ಪಾಳೆಯದ ಕಾಫು” (ನಾಚಿರಾ. ಕಿ). [ಸಂ.7 

ಉಪರಚಿತ (ಗು). ರಚಿಸಲ್ಪಟ್ಟ ; ಬರೆಯಲ್ಪಟ್ಟ : ಮುನ್ನಂ ಪೇ 
ರ್ದರ್ಧಂ ಭಿನ್ನಪ್ರಸ್ತಾರಭಿತ್ತಿ ದೋಷಾನುಗತಂ .ಸನ್ನುತಮಪರಾರ್ಧಂ 
ಸಂಪನ್ನಂ ಶ್ಲಿಷ್ಟಾಕ್ಷರೋಪರಚಿತಮದೋಷಂ (ಕವಿಡಾ. ೧-೯೬). 

[ಸಂ.] 

ಉಪರಣೆ, ಉಪ್ಪರಣೆ (ನಾ). (ಉಕ). ಮೇಲುಹೊದಿಕೆ; ಶಲ್ಯ; 
ಉತ್ತರೀಯ: ವ್ಯಕ್ತಿ... ಉಪರಣೆ ಹೊದ್ದುಕೊಂಡು ಮಚ್ಚೆಗಳನ್ನು 
ಮೆಟ್ಟದ್ದರು (ಸಮಜೀ. ೬೪೦); ಇದೀಗ ತನ್ನ ಸಮಯ ಬಂದಿತೆಂದು 
ರಾಘಪ್ಪ ಎದ್ದು ಉಪರಣೆ ಸರಿಪಡಿಸುತ್ತ ಅಂದನು (ಗಂಮಾಯಿ. ೧೦೯). 
ಉಪ್ಪರಣೆ: ಗೋನರ್ಧನನೂ ಉಸ್ಪರಣೆಯ ಸೆರಗಿನಿಂದ ಕಣ್ಣೊರಸಿ 
ಕೊಂಡ (ಎರಸೆ. ೪), 

[« ಮರಾ. ಉಪರಣಾ, ಉಪರಣೇ ಆ ಸಂ. ಉಪಾವರಣ] 

ಉಪರತ (ಗು). ೧. ಬಿಟ್ಟ; ದೂರೀಕರಿಸಿದ. ೨. ಸತ್ತ; ಮರಣ 
ಹೊಂದಿದ. (ನಾ). ೩. ವಿರಕ್ತ; ವಿಷಯಾಭಿಲಾಷೆಯಿಂದ ದೂರ 
ವಾದವನು. ೪. ಸಾವು; ಮರಣ. "ಉಪರತವಶನಾಗು' ಪರಾ. 

[ಸಂ] 

ಉಪರತವಶನಾಗು (ಕ್ರಿ). ಮೃತ್ಯುವಶನಾಗು : ಮರವಟ್ಟನಂತೆಯುಂ 
ಯೋಗಸಮಾಧಿಸ್ಥಿ ತನಂತೆಯುಮು ಪರತವಶನಾಧಂತೆಯುಮಿರ್ದಂ 
(ಕಾದಂಪೂ. ೮೨೮). ಹೆ.ಜ6ತ + ವಶ + ಆಗ್ಗು] 

ಉಪರತಿ (ನಾ). ೧. ಬಿಡುವು ;ನುಖುಗಡೆ ; ವಿರಾಮ. ೨. ಸಾವು; 
ಮರಣ; ಮೃತ್ಯು. ೩. ಆಸೆಯನ್ನು ತೊರೆಯುವುದು ; ವೈರಾಗ್ಯ: 
ನಾಲ್ಕು ಪರಿಭೇದವೆಂಬುದೀಗಲಿಂತೀ ನಾಟಕ. . . ಭೋಗ ವೈರಾಗ್ಯ 
ಶಮೆ ದಮೆಯುಪರತಿ ತಿತಿಕ್ಷೆಯಾ ಶ್ರದ್ಧೆಯು (ವೀಕೈಪು. ೫-೧೧-೫); ಕನಕ 
ದಾಸನು , , . ಸಂಸಾರದ ಬಗ್ಗೆ ಉಪರತಿ ಹುಟ್ಟ ಭಕ್ತನಾದನೆಂದೂ 
ತೋರುತ್ತದೆ (ಕಸಾಚ. ೨೮೮). [ಸಂ.] 

ಉಪರತ್ನ (ನಾ). ಪ್ರಧಾನವಲ್ಲದ ರತ್ನ (?): ಲೋಕದೊಳು ಪಂಚ 
ರತ್ನಗಳಿಗುಪರತ್ನಗಳನಾ ಕನ್ನಡದಿ ಕೇಳಿ ಲಾಲಿಪುದು (ರತ್ನಶಾ. ೨೨-೧). 


[ಸಂ.) 


೯೪೪ 


93 


ಉಪರಿಮ 


ಉಪರಸ್ತೆ (ನಾ). ಚಿಕ್ಕರಸ್ತೆ; ಕಾಲುಹಾದಿ: (ಸಂಚಾರ ಹೆಚ್ಚಾಗಿರುವ 

ರಸ್ತೆಯ ಭಾಗದ) ಉಪರಸ್ತೆ* (೫೪-೫೩5. ಇಂಕನಿ). 
\ [ಉಪ್ಯ + ರಸ್ತೆ] 

ಉಪರಾಗ (ನಾ). ೧. ಕಪ್ಪಾಗಿರುವಿಕೆ. ೨. (ಸೂರ್ಯ ಚಂದ್ರರ) 
ಗ್ರಹಣ: ೧,೨. ದಾನವರ ಪಂದಲೆಗಳ್‌ ರವಿಮಂಡಲಂಬರಂ ಪಾಯೆ 
ಬಿಸಿಲ್‌ ಪೊಡರ್ಪುಗಿಡೆ ಪಾಳಿಸಿದತ್ತುಪರಾಗಲೀಲೆಯಂ (ಪಂರಾಮಾ. 
೧೩-೬೫). (ಸಂ. 

ಉಪರಾಟ (ನಾ). (ಉಕ). ಅಸ್ತವ್ಯಸ್ತ; ತಿರುವುಮುರುವು. 

[4 ಮರಾ. ಉಫರಾಟಾ, ಉರಫಾಬಟಾ] 

ಉಪರಾಟಿಗಿ (ನಾ). (ಉಕ). - ಉಪರಾಟ: ಊರಲ್ಲಿ ಉಪರಾಟಗಿ 

`ಅಂದರೆ ಕೃಷ್ಣಾವತಾರವನ್ನು ತಾಳಿದ ಹಾಗೆ ಆಗಿರುವುದು (ಜನನಾ. ೯೩). 
[€. ಉಪರಾಟ?] 

ಉಪರಾಯಭಾರಿ (ನಾ). ರಾಯಭಾರಿಗೆ ಎರಡನೆಯವನಾಗಿ 
ಕಾರ್ಯನಿರ್ವಹಿಸುವವನು.. [ಉಪ್ಯ + ರಾಯಭಾರಿ] 

ಉಪರಾಷ್ಟ್ರಪತಿ (ನಾ). ರಾಷ್ಟ್ರಪತಿಗೆ ಎರಡನೆಯವನಾಗಿ-ಕಾರ್ಯ 
ನಿರ್ವಹಿಸುವವನು : ರಾಷ್ಟ್ರಪತಿಯವರು ತಮ್ಮ ಹಸ್ತಾಕ್ಷರದೊಡನೆ 
ಉಪರಾಷ್ಟ್ರಪತಿಯವರಿಗೆ ಪತ್ರ ಬರೆದು ತಮ್ಮ ಪದತ್ಕಾ ಗಮಾಡಬಹುದು 
(ಭಾಧಾನ. ೨೮). [ಸಂ.] 

ಉಪರಿ, (ಗು). ೧. ಮೇಲಿನ; ಮೇಲುಭಾಗದ. "ಉಪರಿಜೀವಿ', 
"ಉಪರಿಲೋಕ' ಪರಾ. (ನಾ). ೨, ಮೇಲುಭಾಗ: ಆದೆ 
ನಜಸಿದೆಂ ನಿನ್ನಂ ಚಾಣೂರಮುಖ್ಟಿಕೆಮಲ್ಲರಂ ಮುಜಕಿದುಪರಿಗಂ(ಪಾಠಾಂ. 
ಮುರಿದ ಪರಿಗಂ] ಧೀಂಕಿಟ್ಟಾ ಕಂಸನಂ ನೆಲಕಿಕ್ಕಿ ಮೇಲೆಆಗಿ ತುಲಿಸದುಂ 
(ಜಗನಿ. ೭-೩೦) ; ನವರತ್ನರಚಿತಹರ್ಮ್ಮದುಪರಿಯೊಳಾ ನೃಪಶಿಯ 
ನಿಟ್ಟಸುತಾ (ಶ್ರೀಪಾಲ. ೪-೭೯); ಪಿಂಗೆಲ ಜಟಾಜೂಟದುಪರಿಯೊಳ್‌ ಗಿರಿ 
ಜಾತೆಯಂಗುಲಿಕ್ಷೇಪಮಂ ಮಾಡಲು (ವೀಕೈಪು.-೨-೬೮-೧)-೩. ಅಧಿಕ; 
ಹೆಚ್ಚು : ಭೂಮಿ ಉಪರಿಯಾಗಿಡೆ (ರೂಢಿ). [ಸಂ.] 

ಉಪರಿ (ಅ). ಬಳಿಕ; ಅನಂತರ: ಮೂದಲಿಸಿದುಪರಿಯೊಳ್‌ ತೋಟ 

: ದಿರ್ಪುದು ಶಂಭುಪಾದಭಕ್ತರ ಚಾಳಿಯಲ್ಪು (ಪದ್ಮರಾ. ೪-೬೨); ಕಪಿ 
ಕುಲೇಂದ್ರನು ದಥಿಮುಖನ ಮಿ್‌್‌ಲುಪಚರಿಸಿ ಶೀಘ್ರದಲಿ ಕರತಹುದವರ 
ನೆಂದೆನಲೂ ಉರಿ ಬಂದನಿಲಜಗೆ ತಿಳುಹಲು (ಆನಂರಾ. ೪-೬-೧೨). 

[ಸಂ.1 

ಉಪರಿಜೀವಿ (ನಾ). ಪರೋಪಜೀವಿ; “ (ಪ್ರಾಣಿಯ ಮೈಮೇಲೆ 
ಜೀವಿಸುವ) ಉಪರಿಜೀವಿ” (೫೧12008. ಇಂಕನಿ). 

[< ಸಂ. ಉಪರಿಜೀನಿನ್‌) 

ಉಪರಿತನ (ನಾ). ಅಧಿಕ; ಹೆಚ್ಚು : ಕ್ರಿಗುಣಿತ ದಶವಿಲಸಿತ ಲಘುಪರಿ 

ಮಿಳಿತಮುಪರಿತನ ಗುರುಶುಭಗಮಿದು ಶಿಖಾ (ಛಂದಸ್ಸಾ. ೪-೩೬). 
[ಉಪರಿ, + -ತನ] 

ಉಪರಿದೇಶ (ನಾ). ಮೇಲಿನ ಪ್ರದೇಶ; ಮೇಲುಭಾಗ : ತರದೆ ಪೆಜಕಿ 
ತನ್ನ ಕಆಕಿಯಂ ಶಿರದೊಳ್‌ ತಾಳ್ವಿರ್ದುದೆನಿಸೆ ನಿಜನಿಟಲಂ.ತಳ್ತುರುಳಿ 
`ಗುರುಳ್ಗಳನಾತ್ಮೋಪರಿದೇಶದೊಳಾಂತುದಿಲ್ಲದೇಕಾರಣದಿಂ (ಚಂದ್ರ ಫು. 
೩-೬೦). [ಉಪರಿ + ದೇಶ] 

ಉಪರಿಮ (ಗು). ೧. ಮೇಲುಭಾಗದ; ಮೇಲಿನ : ಅರೆಮುದ್ದಳೆಯು 
ಪರಿಮಭಾಗಡೊಳೊಂದು ನೇಲ್‌ ಮದ್ದ ಳೆಯನಿಟ್ಟಿ ಂತೆ (ಜ್ಞಾನಚ. ೧-೫೬). 
(ನಾ). 3. ಮೇಲುಭಾಗ; ಊರ್ಧ್ವ್ವಭಾಗ : ಪ್ರತಿಮಾಯೋಗ 
ನಿಯುಕ್ತರೆಂಟುದಿವಸಂ ಕೈಯೆತ್ತೆವೆಂದಿರ್ದರಪ್ರತಿಮರ್‌ ಚಾರಣರಾ 
ನಗೋಪರಿಮದೊಳ್‌ (ಪಂರಾಮಾ, ೧೧-೫೮). [ಸಂ,) 


ಉಪೆರಿಮತಲ 


ಉಪರಿಮತಲ, ಉಪರಿಮತಳ (ನಾ). ಮೇಲುಗಡೆಯ ಪ್ರದೇಶ : ತ 
ಮಂಡಪದುಪರಿಮತಲಡೋೊಳ್‌ ಕಂಡರಿಸಿದ ಖಚರಮಂಡಲಂ... ಸೊಗ | 
ಯಿಸುಗುಂ (ಕಾದಂಪೂ. ೧೦೧೫). ಉಪರಿಮತಳೆ : ಒರ್ವಳುತ್ತುಂಗ | 
ಪ್ರಾಸಾದೋಪರಿಮತಳದೊಳ ನಿಂದು (ಆದಿಫಿ. ೧೧-೧೭ ವ). | 

[ಉಪರಿಮ + ತಲ] | 5 
ಉಪರಿಮತಳ “ಉಪರಿಮತಲ' ನೋ. 
ಉಪರಿಮಭೂಮಿ (ನಾ). ಮೇಲುಭಾಗದ ಪ್ರದೇಶ: ನಳಿನಕೇತುವುಂ 

ತಾನುಂ ಪ್ರಾಸಾದದುಪರಿಮಭೂಮಿಯೊಳ್‌ ಇರ್ದು (ಶಾಂತಿಪು.೯-೧೨ವ). 

[ಉಪರಿಮ + ಭೂಮಿ] 

ಉಪರಿಲೋಕ (ನಾ). ಮೇಲಿನಲೋಕ; ಸ್ವರ್ಗ; ಹಯಮುಪರಿ 10 
ಲೋಕದೊಳಶ್ವಪದವಿಯಂ ತಾನೊಲ್ಲೆನುಪಮೆಗೈದದ ಕೃಷ್ಣಸಾಯು 
ಜೃಮಂ ಪಡೆವೆನೆಂದೆಂಬುದೆನ್ನೊಳು (ಚೈ ನಿಛಾ. ೩೪-೧೩). 

(ಉಪರಿ, + ಲೋಕ] 

ಉಪರುಚಿ(ನಾ). ಮರೆಯಾಗಿರುವುದು ; ರಹೆಸ್ಕವಾದುದು : “ಉಪ 
ರುಚಿ [ಪಾತಾಂ. ರೋಚಿ] ಪ್ರಚ್ಛನ್ನಮೇ ಕಾಂತಮೆಂದೆನಿಕ್ಕುಂ” (ಮಂಗರಾ. 

[ಸೇ.] 

ಉಪರೋಧ (ನಾ). ೧. ಅಡ್ಡಿ; ಅಡಚಣೆ; ವಿಘ್ನೆ: ವಿಟಬುದ್ಧಿ ಸಿರಿಗುಪ 
ರೋಧವೈ (ಕುವ್ಯಾ ಅ. ೧೬-೬೭). 3. ಓತ್ತಾಯ; ಬಲಾತ್ಕಾರ: 
ಒರ್ವಳ್‌ ಕುಂಟಣಿಯುಪರೋಧಕ್ಕೆ ಪಿರಿದೀವ ಮುದುಪನನುಲಿಯಲಂಜಿ 

. ತನ್ನ ಬೇಸಜಂ ತನ್ನ ಸಬ್ಬವದಾಕೆಗಿಂತೆಂದಳ್‌ (ಪಂಸಭಾ. ೪-೯೯ ವ). 
[Aಂ.] 

ಉಪರೋಧಕ (ಗು). ೧. ಅಡ್ಡಿ ಮಾಡುವ ; ತಡೆಗಟ್ಟುವ. (ನಾ). 
೨. (ಮನೆಯ) ಒಳಕೋಣೆ, -4ಕೊರಡಿ. [ಸಂ.] 

ಉಪರೋಧಿಸು (ಕ್ರಿ). ೧. ಅಡ್ಡಿ ಮಾಡು; ಪ್ರತಿಭಟಸು. ೨.ಒತ್ತಾಯ 
ಮಾಡು ; ಬಲಾತ್ಕುರಿಸು: ಅಂಜುಳಿಯಿಂ ಜಲಮಂ ತಂದು ದೇವಿಯ 
ರವಧಾರಿಸುವೆದೆಂದು ಭೂಸನಿಳಿಂಪನನುಪರೋಧಿಸುತ್ತುಮೆಜಕಿಯೆ 
(ಕಾದಂಪೂ. ೩೦) ; ಗುರುಗಳ್‌ ಬಂದುಪರೋಧಿಸೆ ಗುರುವಚನಮಲಂಘ 
ನೀಯಮೆಂದೆಡೆಗೊಂಡಂ (ಅಜಿಪು. ೬-೩೬). 

[ಉಪರೋಧ + -ಇಸ್ಕು] 

ಉಪರೋಪಿತ, ಉಪರೋಹಿತ (ನಾ). ನಗರದ ಹೊರಗಿನ ತೋಟ: 
«ಊರಿಂಗೆ ದೂರದೊಳಿರ್ದ ವನಮಂ ಉಪರೋ (ಷಿ) ಸಿತಮೆಂಬುದು? 
(ಹಲಾಯು. ೩೫-೫೯). ಉಪರೋಹಿತ : 4"ಊರಜೂರದೊಳಿರ್ದ ವನ 
ಮದುಷರೋಹಿ [ಪಾಠಾಂ.' ಪಿ] ತಂ? (ಮಂಗರಾ. ೪೫-೫೦). (ಸಂ. 

ಉಪರೋಹಿತ "ಉಪರೋಪಿತ' ನೋ. 

ಉಪಲ, ಉಪಳ9 (ನಾ). ಕಲ್ಲು; ಶಿಲೆ: ಗಗನತಳದೊಳ್‌ . .. 
ಏಕಖಂಡಾಖಂಡಲನೀಲೋಪಲ ನಿರ್ಮಿತಮುಂ (ಅಜಿ ಘು. ೭-೨೦ವ); 
ನೀಲಾಂಬರದೆ ವರ್ಷಮಯ ಧಾರೆಯಿಂದಿಂದ್ರಗೋಪಂಗಳಿಂ ಘನೋಪಲ 
ಗಳಿಂದಂ ಮುಂಗಾರ್‌ ಬಂದುದು (ಭಾವಚಿಂ. ೬-೨). ಉಪಳೆ: ಪೊಳೆವ 
ನವಚಂದ್ರ ಕಾಂತೋಪಳಮಂ ಕಂಡರಿಸಿ ಕಡೆದು (ಸುಕುಮಾ. ೧೨-೪೬). 

[ಸಂ.1 

ಉಪಲಕ್ಷಣ (ನಾ). ಸಮಾನವಾದುವುಗಳಲ್ಲಿ ಕೆಲವರ ಲಕ್ಷಣ ಹೇಳಿ 
ಬೇರೆಯದನ್ನು ಹಾಗೆಯೆ ತಿಳಿದುಕೊಳ್ಳಬೇಕೆಂದು ಸೂಚಿಸುವ 
ಕ್ರಮ; ನಯನಿಯೋಗ ವಿಕಲ್ಪನೆಯೊಳ್‌ ವಿಶಂಕೆಯ ವಿಶೇಷ ಗುಣ 
ಕ್ಕುಪಲಕ್ಷಣಂ (ಕವಿರಾ. ೧-೧೩೭) ; ಉಪಲಕ್ಷಣವಾಗಿ ಉಳ್‌ ಧಾತುಗೆ ದ 
ದಪ ವಕಾರಂಗಳ್‌ ಮೂಜುಂ ನಿಷೇಧವೆಂಬುದರ್ಥಂ (ಶಮದ. ೨೪೫ | 45 
೪ಡಿ). [ಸಂ.] 


೧೨೮-೧೦). 


20 


90 


35 


೯೪೫ 


ಉಪಲಾಲನೋಕ್ತಿ 


[ಉಪಲಕ್ರಿಕ (ಗು): ೧. ದೃಷ್ಟಿಗೆ ಬಿದ್ದ; ಗೋಚರಿಸಿದ. ೨. ಗುರುತು 
ಮಾಡಿದ ; Bd ತೋಣಾತೊ ಪಲಕ್ರಿತ ನಿಜಪಿತೃಸೂತ 
ಕೇತನ ತಧತಮಾಗಿದ ರೆಥಮನುಶಪಲಸ್ತಿಸಿ ನೋಡಿ (ಪಂಷಭಾ. 
೧೨-೩೦ ವ). ೩. ವಿಶಿಷ್ಟವಾದದ್ದು ; ಸ್ಪಷ್ಟವಾದದ್ದು : ತಮಗಿದಿರಂ 
ಬರ್ಪ ಸೂರ್ಯಮಿತ್ರ ಹ ಕಂಡು ARG ತದಿಂದತ್ಕಾಸನ್ನ 
ಭವ್ಯ ನೆಂದು ನಿಶ್ಚಯ್ಸಿ (ಸುಕುಮಾ. ೬-೫ ವ). (ಸಂ.] 

ಉಪಲಕ್ಷಿಸು (8). "ಗುರುತಿಸು; ಕಾಣು: ಆ ಗುರುವಿನ ಚಿತ್ತವೃತ್ತಿ 
ಯನದೆಂತುಪಲಕ್ಷಿಸಲಾರ್ತೆಯೊ ಮಹಾಪುರುಷ (ಅದಿವ. ೧೦-೨); 
ಉಣ್ಮುವ ಕಣ್ಣ ನೀರಿನಂಕುರಿಸಿದ ಮೆಯ್ಮ ರೋಮದೊದವಿಂದುಪಲಕ್ಷಿಸೆ 
ಬರ್ಪುದಿಲ್ಲ (ಶಾಂತಿಪು. ೨-೨೨) ; ನಾಗಶ್ರೀಕನ್ನಿಕೆಯ ಮನದೊಳಾದುಪ 
ಶಮಮನುಪಲಕ್ಷಿಸಿ ಸಂಸಾರಸ್ವರೂಪಮನಿಂತೆಂದು ಬೆಸಸಿದರ್‌ (ಸುಕುಮಾ. 
೬-೫ ವ); ವಕಶ್ಷೋಜ ಕುಚ ಸ್ಮನಮುಪಲಕ್ಷಿಸೆ ಮೊಲೆ (ವಸ್ತುಕೋ. ೬೮-೮). 

[ಉಪಲಕ್ಷಣ + -ಇಸ್ಕು] 

ಉಪಲತಲ (ನಾ). ಕಲ್ಲಿನ ಮೇಲುಭಾಗ: ತಮಾಲಪಾದಪದಪಲ್ಲವಮಂ 
ಹಿಳಿದೊಂದು ನಿರ್ಮರೋಪಲತಲದಲ್ಲಿ ತದ್ರಸದಿನಾಗಳೆ ನೋಡಿ (ಕಾದಂಪೂ. 
೭೯೭). [ಉಪಲ + ತಲ] 

ಉಪಲಬ್ಧ (ಗು). ೧. ದೊರೆತ; ಪ್ರಾಪ್ತವಾದ: ಅನುಷಲಬ್ಧದೊಳಜಕಿ 
ತಮಂ ಮೆಆ್‌ದುಪಲಬ್ಕಡೊಳ್‌ ನಿಶ್ಚಯಗ್ರಾಹಿಯಾಗಿ (ಮಲ್ಲಿಪು. ೩-೧೧) ; 
ಈ ಯುಗದಲ್ಲಿ "ಕವಿರಾಜಮಾರ್ಗ? ವೊಂದೇ ಉಪಲಬ್ಧವಾದ ಮತ್ತು 
ಅನೇಕ ದೃಷ್ಟಿಯಿಂದ ಬೆಲೆಯುಳ್ಳ ಗ್ರಂಥ (ಕಸಾಚ.:೪೫). (ನಾ). 
೨. ಮತೆ" ಕಣ್ಣಿ ಗೆ ಬಿದ್ದುದು; ಪ್ರ "ಪ್ರಸಿದ್ಧ ವಾದುದು : “ಅವಗೀತಂ, 
ಮುಹು ದೃ ೯ ಷ್ಟ ೦, ಉಪಲಬ್ಧಂ 4 ೩ ಮಗುಟ್‌ಕಂಡುದು ” 
(| te [Aಂ.] 

ಉಪಲಬ್ಮಾರ್ಥ (ನಾ). ನಡೆದ ಕಥೆಯನ್ನು ಹೇಳುವ ಗ್ರಂಥ:"”ಅಖ್ಯಾ 
ಯಿಕಾ, ಉಸಲಬ್ಭಾರ್ಥಾ - ಸತ್ಮವಾದ ಚರಿತ್ರೆ ಗಳುಳ್ಳ ಗ್ರಂಥದ ಹೆಸರು 
ಗಳು, ಅಂದರೆ ದಿಟವಾದ ಗ್ರಂಥ?'(ಸಿದ್ಧಾಂತಿ. ೪೭). [ಉಪಲಬ್ಧ *ಆರ್ಥ]) 

ಉಪಲಜ್ಛಿ (ನಾ). ೧. ಪ್ರಾಪ್ತಿ; ಪಡೆಯುವಿಕೆ. ೨. ಆದಾಯ; ವರ 
ಮಾನಿ ರಾಷ್ಟ್ರಪತಿಯವರು ಸಂಸತ್ತು ವಿಧಿದ್ವಾರಾ ನಿರ್ಧರಿಸಬಹುದಾ 


ದಂಥಾ ಉಪಲದ್ಧಿ ಗಳನ್ನೂ . . . ಪಡೆಯಲು ಹಕ್ಕು ಹೊಂದಿರತಕ್ಕುದು 
(ಭಾಧಾನ. ೨೯). ೩. ಜ್ಞಾ ನಃ ತಿಳಿವಳಿಕೆ: *ಪ್ರೇಕ್ಷಾ.. 1 
ಉಪಲಬ್ಳಿಃ - ಈ ೧೩ ಬಿನ್ನಿ. ೨ (ಹಲಾಯು. ೫೫-೧೭೯). [ಸೆಂ.] 


ಉಪಲಭ್ಯ (ರು). ೧. ಅರಿಯಬಹುದಾದ; ತಿಳಿಯಲು ಶಕ್ಕವಾದ. 
೨. ಈಗಿರುವ; ಪ್ರಚಲಿತವಾದ. ಸಂ.) 


| ಉಪಲಸಿತ (ಗು). ಕಾಂತಿಯಿಂದ ಕೂಡಿದ; ಪ್ರಕಾಶಮಾನವಾದ : 


ವೈಶದೃದ್ಯೋತಿ ಚಂದ್ರೋಪಲಸಿತ ಭಸಿತಾನಂತಕಾಂತೋತ್ತೆ ಮಾಂಗಂ 
(ರಾಜಶೇ. ೧-೧). {(Ao.] 
ಉಪಲಾಭ (ನಾ). ಗೌಣಲಾಭ; ಸ್ವಲ್ಪ ಆದಾಯ: ಬಲ್ಲವರು 
ಕೈವಲೃಪದದಲಿ ನಿಂದು ನಿಜಲಾಭೋಪಲಾಭ [ಪಾಠಾಂ. ಭೋಗ]ದಲಿ 
ಎಲ್ಲ ಹರಿಮಯವೆಂಬ ಭಾವನೆ (ನಿಭಾಗ. ೨-೧-೩೫). : [ಸಂ.] 
ಉಪಲಾಲನೆ (ನಾ). ಪ್ರೀತಿಸುವುದು; ಮುದ್ದಾಡುವುದು: ಸರ್ವ 
ದೋಷ ಪ್ರದುಪ್ಪ ಗಜಂಗಳನುಪಲಾಲನೆಯೊಳ್‌ ( ಶಾಂಕಿಪು. ೩-೭೨ ವ). 
[ಸಂ. ಉಪಲಾಲನ] 
ಉಪಲಾಲನೋಕ್ತಿ (ನಾ). ಪ್ರೀತಿಯ ಮಾತು; ಮುದ್ದಿನ ಮಾತು: 
ಅಂತು ಮದೋಗ್ರ-ಮು ೦ ಅಖಿಲಲಕ್ಷಣಸಮಗ್ರಮುಮಾದೆ ಗಜಪತಿ 
ಯೊಳುಪಲಾಲನೋಕ್ತಿಗಳಂ ಪ್ರಯೋಗಿಸುವುದುಂ (ಚಂದ್ರಪು.೯-೯೪ವ). 
[(ಉಪಲಾಲನ್ಯ * ಉಕ್ತಿ) 
60 


ಉಪಲಾಲಿತ ೯೪೬ ಉಪವಿಶೇಷಣ 


ಉಪಲಾಲಿತ (ಗು). ಪ್ರೀತಿಸಲ್ಪಟ್ಟಿ; ಮುದ್ದಾಡಿದ: ಜನಪ ಕೇಳು; : ಉಪವಸಥ (ನಾ). ಉಪವಾಸದ ದಿವಸ: ಕಾರ್ತಿಕಮಾಸದ ಹದಿನೈದ 


ಪಲಾಲಿತಾಂಜನವೆನೆ ಜಿತಾಕ್ಷ ವಿಪಕ್ಷವಾದವು ವಿನುತ ಕರ್ಣ ಪ್ರಣಯಗಳು; | ನೆಯ ದಿವಸ; ಕೌಮುದಿಯೆಂಬ ಹುಣ್ಣಿಮೆಯ ರಾತ್ರಿ; ಅಂದು ಉಪ 
ವೃಷಸೇನ ವೈರದಲಿ (ಕುವ್ಮಾಆ. ೧೩-೨೦); ಹರಿ ನಿಜಜ್ಞಾನೋಪಲಾಲಿತ | | ವಸಭ (ಬುದ್ಧಪ. ೧೦೮). [ಸಂ.] 
ಪರತರಾನಂದಾನುಭವವಿನಿತಿರದೆ ವಿಸ್ತರವೆನಲು ವರ್ಣಿಸತಕ್ಕುದಿದಜಕೊಳಗೆ | | ಉಪವಸ್ತ (ನಾ). ಉಪವಾಸ: “ಉಪವಸ್ತಂ.. . ಅನ್ನವಿಲ್ಲದೆ ಉಪ 


(ನಿಭಾಗ. ೧-೧-೧೦). [ಸಂ.7 | 3; ವಾಸವಿರುವುದಕ್ಕೆ ಪೆಸರು? (ಸಿದ್ಧಾಂತಿ. ೧೯೫). (ಸಂ. 
ಉಸಲಾಲಿಸು (ಕ್ರಿ). ೧. ಪ್ರೀತಿಸು; ಮುದ್ದುಮಾಡು: ಈ ರಿ | ; ಉಪವಸ್ತು (ನಾ). ಮುಖ್ಯಪದಾರ್ಥದ ಜೊತೆಗೆ ಉತ್ಪತ್ತಿಯಾಗುವ 


ಯೊಳನವರತಮುಂ ಸತಿಯೋಪ ಶಿವನಂ ತನಯನೆಂದೇ ಭಾ ಟ್ರ | ಪದಾರ್ಥ; ಉಸಪದಾರ್ಥ. [ಸಂ.] 
ಲಾಲಿಸುತ ಕೊಂಡಾಡುತಿರಲಾಗಿ (ಬಸತು. ೧೫-೧೫). ೨. ಹೊಗಳು; ನಾದ (ಗು). ೧. ಅನುಸರಿಸಿ ನುಡಿಸುವ, ಬಾರಿಸುವ. 
ಪ್ರಶಂಸಿಸು: ಮಂಗಳಪ್ರದವಾಗಿ ಸಂದಿತು ಸಂಗಮೇಶ್ವರ ಬಸವ| | (ನಾ). ೨. ಸ್ವರ್ಗದ ವಾದ್ಯಗಳಲ್ಲಿ ಒಂದು ಪ್ರಕಾರ: ಆಗಳ 


ನಾಕಲೋಕವಾದ್ಕಂಗಳೊಳನೇಕಭೇದಂಗಳಪ್ಪು ಪವಾದಕ ಪರಿವಾದಳ 
ವಾದ್ಮಂಗಳೊಳ್‌ .  ನೆಗಟ್‌ (ಆದಿಪು. ೭-೧೧೮ ವ). &. ಪಕ್ಕವಾದ್ಯ 
ಬಾರಿಸುವವನು. [ಸಂ.] 

ಉಪವಾಸ (ನಾ). ೧. ಹತ್ತಿರದಲ್ಲಿ ವಾಸಿಸುವುದು; ಸಮಾಪದಲ್ಲಿ 
ನೆಲಸುವುದು.:- ೨. ಊಟಮಾಡದಿರುವುದು ; ಹಸಿದಿರುವುದು : 
ನಿದ್ದೆಗೆಟ್ಟು ನಿಡುಜಾಗರದೊಳ್‌ ತೊಡರ್ದೇಕಪಾದದೊಳ್‌ ಬಲಿದುಪವಾಸ 


ನಿನಗೆನುತಂಗಜಾಂತಕಭಕ್ತರತಿ ಉಪಲಾಲಿಸುತ್ತಿರಲು (ಬಸಪು. ೩೬-೬೧); |10 
ಕೇಳು ಜನಮೇಜಯ ಧರಿತ್ರೀಪಾಲ DASA 
ನುಆಕ ಮುಳುಗಿದನು ಪುಳಕಾಶ್ರುಪೂರದಲಿ (ಕುವ್ಯಾಅ. ೧೨-೧). | 
[ಉಪಲಾಲನ್ಯ + -ಇಸ್ಕು] 
ಉಪಲಾಸಿತ (ಗು). ಅಲಂಕರಿಸಲ್ಪಟ್ಟಿ: ವನಸ್ಪಶಿಪರಿಚ್ಛದಾಯಮಾನ 
ಪಲ್ಲವೋಪಲಾಸಿತ [ಪಾಠಾಂ. ಪಲ್ಲವೋಲಾಸಿತ]ಗುಚ್ಛಾ ಚ್ಛಾ ದನ (ಶಾಂತಿಪು. | 15 


೭೨೧೪೩ ವ). [ಸಂ.] ಡೊಳ್‌ ನಮೆದು (ಪಂಪಭಾ. ೧-೧೩೬); ವ್ರತಹೋಮ ನಿಯಮೋಪ 
ಉಪಲಿಂಗ (ನಾ). ಕಾಟ; ಹಿಂಸೆ; ತೊಂದರೆ: “ಉಪಲಿಂಗಂ, ವಾಸ ದಾನಂಗಳೆಂದತಿಶಯವಡೆದ ಧರ್ಮಗಳು (ಹದಿಬ. ೩-೬). 
ಅರಿಷ್ಟಂ, ಉಪಸರ್ಗಃ ... ವಿಪ್ಲವಃ- ಈ ೧೦ ಉಪದ್ರವಂ? (ಹಲಾಯು. ಉಪವಾಸಬೀಳು - ಊಟಮಾಡದಿರು ; ಆಹಾರವನ್ನು ಬಿಟ್ಟು 
೨೧-೧೨೭). (ಸಂ. ಬಿಡು: ಉಪವಾಸಬಿದ್ದು ಮಹಾತ್ಮರೆನಿಸಿಕೊಳ್ಳುವುದೇ ಮೇಲು 
ಉಪಲಿಕ "ಉಪ್ಪಲಿಗ' ನೋ. 20| (ಮುಂಗಾಪು. ೧೦೦). ಉಪವಾಸಮಾಡು - ಉಪವಾಸಬೀಳು : ಏಕಾ 
ಉಪಲಿಗ "ಉಪ್ಪಲಿಗ' ನೋ. ದಶೀ ದಿನ ವೈಷ್ಣವರು ಉಪವಾಸಮಾಡುತ್ತಾರೆ (ರೂಢಿ). ಉಪವಾಸ 
ಉಪಲಿಪ್ತ (ಗು). ಬಳಿದ; ಸವರಿದ; ಲೇಪಿಸಿದ: ಕೋಪಾಗ್ನಿ ಶಿಖಾ ಮುಗಿಸು - ಉಪವಾಸಮಾಡುವುದನ್ನು ನಿಲ್ಲಿಸು; ಆಹಾರ 
ಕೋಚಿಃ ಪಟಳೋಪಲಿಪ್ರಮೆನಿಸಿದುದಾಗಳ್‌ (ಶಾಂತಿಪು. ೪-೬). [ಸಂ.] ತೆಗೆದುಕೊ: ತಮ್ಮ ಬೇಡಿಕೆಗಳ೩ಈಡೇರಿದುದರಿಂದ ನೌಕರರು ಉಪವಾಸ 
ಉಪಲೆ (ನಾ). ೧. “ಬೆಣಚುಕಲ್ಲು ” (ಅಮರ. ಟೀಕೆ). -೨. ಕಲ್ಲುಸಕ್ಕರೆ. ಮುಗಿಸಿದರು (ರೂಢಿ). ಉಪವಾಸನಿರು- ಉಪವಾಸಬೀಳು : ಮೂಜು 
[ಸಂ. ಉಪಲಾ] 25,  ದಿನವುಪವಾಸವಿರ್ದನು (ಬಸಪು. ೫೦-೬೬). [ಸೆಂ.] 
ಉಪಲೇಪನ (ನಾ). ೧. ಬಳಿಯುವುದು; ಸವರುವುದು:।| |ಉಪವಾಸಂಗೆಯ್‌ (ಕ್ರಿ). ಊಟವನ್ನು ಮಾಡದೆ ಇರು; ಆಹಾರ 
೨. (ಗಾಯಗಳಿಗೆ) ಬಳಿಯುವ ಮುಲಾಮು, ಗಂಧ, ಔಷಧಿ ವನ್ನು ಬಿಟ್ಟುಬಿಡು: ಉಣ್ಣುದಿಲ್ಲ ಕುಡಿವುದಿಲ್ಲುಪವಾಸಂಗೆಯ್ದಿರ್ದ 
ಮುಂತಾದುವು. [ಸಂ.] ರಾಮೆನಿತು ಕೀಆ೨ ನುಡಿದೊಡಂ ಚರಿಗೆ ಮಾಡಲೊಲ್ಲರ್‌ (ವಡ್ಡಾ ರಾ. 
ಉಪವನ (ನಾ). ಊರಿನ ಸಮಾಪದಲ್ಲಿರುವ ತೋಟಿ: “ಆರಾಮಃ, ೮೨-೬). [ಉಪವಾಸ + ಗೆಯ್‌ (೮ ಕೆಯ್‌,)] 
ಉಪವನಂ- ಈ ೨ ಅರವೆ* (ಹಲಾಯು. ೩೫-೫೯); “ಊರ ಸಾರಿಪ್ಪ|30| ಉಪವಾಸಮುಷ್ಕರ (ನಾ). ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ 
ವನಮಾರಾಮಮುಪವನಂ? (ಮಂಗರಾ. ೪೫-೫೦); ಬರಿಪೆನನೋಘ ವೆಂದು ಮಾಡುವ ಮುಷ್ಕರ ; ಊಟಮಾಡದೆ ಮುಷ್ಕರ ಹಿಡಿಯು 
ಮಿಂದುಪವನಾಂತರದಲ್ಲಿಗೆ ನಲ್ಲನಂ (ಕವಕಾ. ೨-೧೦೩). [ಸಂ.) ವುದು: ನೌಕರರು ಬೇಡಿಕೆಗಳ ಈಡೇರಿಕೆಗಾಗಿ ಉಪವಾಸಮುಷ್ಕರ 
ಉಪವರ (ನಾ). ಮದುವೆಗೆ ಯೋಗ್ಯಳಾದ ಹುಡುಗಿ; ವರನನ್ನು ಪ್ರಾರಂಭಿಸಿದ್ದಾರೆ (ರೂಢಿ). [ಉಪವಾಸ + ಮುಷ್ಕರ] 
ಹೊಂದುವ ವಯಸ್ಸಿಗೆ ಬಂದ ಹುಡುಗಿ: ನನ್ನ ಉಪವರಳಾದ ಉಪವಾಸಿ (ನಾ). ಉಪವಾಸ ಮಾಡುವವನು; ಹಸಿದಿರುವವನು : 
ಕನ್ನೆಯ ಸಲುವಾಗಿ ವ್ಯಸನಾಧೀನನಾಗಿದ್ದೇನೆ (ಸ್ಯೂಲಮಿ. ೧೦೧). 35| ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ (ಗಾದ). "ಅಷ್ಟೋಪವಾಸಿ', 
[ಸಂ.] "ಮಾಸೋಪವಾಸಿ' ಪರಾ. [ಆ. ಸಂ. ಉಪವಾಸಿನ್‌] 
ಉಪವರ್ಗ (ನಾ). ಸಣ್ಣವರ್ಗ. [ಸಂ.] ಉಪವಾಸಿಗ (ನಾ). ಇ ಉಪವಾಸಿ: ಆಟಮಟಗಂ, ಪುಸಿಗಂ, ಉಪ 
ಉಪವರ್ಣನೆ (ನಾ). ವಿವರಣೆ; ಅತಿಸೂಕ್ಷ್ಮವಿವರಣೆ : ನಾಡಾಡಿ ವಾಸಿಗಂ, ನಿಯಮಿಗಂ, ವ್ರತಿಗಂ (ಶಬ್ದಾನು. ೪೦೭ ಪ್ರಯೋ). 
ಗಜವಿನೆಂ ಕೆಯ್ಲೂಡಿದ ವಸ್ತೂಪವರ್ಣನಂ ವಿಸ್ಮಯಮಂ ಮಾಡುವೊಡತಿ [ಉಪವಾಸ + -ಇಗ] 
ಶಯಮಕ್ಕುಂ (ಕಾವ್ಯಾವ. ೬೨೫). [ಸಂ. ಉಪವರ್ಣನ] | ಉಪವಾಹ್ಯ (ನಾ). ರಾಜನ ಆನೆ, ವಾಹನ. [ಸಂ.7 


ಉಪವರ್ಣಿತ (ಗು). ಸೂಕ್ಷ್ಮವಾಗಿ ವರ್ಣಿಸಿದ : ಮಾತುಗಳಾವುವಾನು ಉಪವಿಧಿ (ನಾ). ಒಳನಿಯಮ; ಉಪನಿಬಂಧನೆ. [ಸಂ.] 
ಪವರ್ಣಿತಮಾರ್ಗಯುತ ಪ್ರಯೋಗಸಂಜಾತ ವಿಭಾಗದಿಂ ನೆಗಲ್ದ ಕನ್ನಡ | | ಉಪವಿದ್ಧ (ಗು). ಕೂಡಿದ; ಸಹಿತವಾದ : ಪಿಂಜರವರ್ಣಪಲಿತಶ್ಮಶ್ರು 
ದೊಳ್‌ ಗುಣಮಂ ತಗಳ್ಳುಗುಂ (ಕವಿರಾ. ೨-೯೯). [ಸಂ.] ಕೂಚ್ಚೋಪವಿದ್ಧವೃದ್ಧ ಕಂಚುಕಿಸಂಚಯಮುಂ . .. ಇರ್ಪಾಗಳ್‌ 
ಉಪವರ್ತನ (ನಾ). ೧. ದೇಶ; ನಾಡು: “ನಿವೃತ್‌, ಜನಪದಃ, (ಚಂದ್ರಪು. ೩-೯೬ ವ). [ಸಂ.] 
ದೇಶಃ, ಉಪವರ್ತ್ಕನಂ- ಈ ೪ ನಾಡು? (ಹಲಾಯು. ೪೭-೧೨೯೯). |45| ಉಪನಿಶೇಷಣ (ನಾ). ವಿಶೇಷಣಕ್ಕೆ ವಿಶೇಷಣವಾಗಿ ಬರುವ ಶಬ್ದ 
೨. ಒಂದು ದೇಶದ ವಿಭಾಗ; ಜಿಲ್ಲೆ. [ಸಂ.] (ಕಿ). [ಸಂ.] 


ಉಪನಿಷೆ ೯೪೭ ಉಪಶ್ರುತ 
ಉಪನಿಸೆ (ನಾ). ಅತಿಬಜೆ: “ ಉಪನಿಷಾ, ಅಪವಿಷಾ... ಅತಿಬಜೆಯ ೩. ಶಾಂತಿಯನ್ನು ತಂದುಕೊ ;ಸೈರಿಸು : ಅಗ್ರಜರನುಜರಲಿ ಕದಡಾ 


ಹೆಸರು ” (ಸಿದ್ಧಾಂತಿ. ೧೧೮). (ಸೆಂ. ಉಪವಿಷಾ। 
ಉಪವಿಷ್ಟ (ಗು). ಕುಳಿತುಕೊಂಡಿರುವ ; ಕುಳಿತ: ಸುರಪತಿಗುಪ 
ವಿಷ್ಟಾಸನಾಕಂಪದಿಂದಂ ಬರೆ (ಶಾಂತಿಪು. ೯-೧೬೨). [ಸಂ.]' | 
ಉಪವೀಣಿತ (ಗು). ವೀಣಾವಾದನದಿಂದ ಕೂಡಿದ : ಮಧುಕರನಿಕರ 
ನಿನಾದೋಪವೀಣಿತ ಕ್ರೀಡಾಸರೋವರಂಗಳೇ ಜಳಕೇಳೀ ಕುತೂಹಳ 
ನಿಳಯಂಗಳಾಗೆಯುಂ (ಆದಿಪು. ೪-೫೩ ವ). `` [ಸಂ.] 
ಉಪಧೀತ (ನಾ). ೧. ಜನಿವಾರ; ಯಜ್ಞೋಪವೀತ : “ಜನ್ನಿವಾರಂ 
ಬ್ರಹ್ಮಸೂತ್ರಮುಮುಪವೀತಮೆನಿಕು 3೫ (ಮಂಗರಾ. ೭೫-೮); ಕಮಲಿನಿ 
ಯೊಳಗುಣ್ಮಿದ ನವಮೃಣಾಳಮೆನಲೆಸೆದುದು ಮುನಿಗತ್ಕಂತ ಧವಳಮೆನಿಪು 
ಪವೀತಂ (ಕಾದಂಪೂ. ೩೩೫). ೨. ಎಡದ ಹೆಗಲ ಮೇಲೆಯೂ ಬಲದ 
ತೋಳಿನ ಕೆಳಗೂ ಬರುವಂತೆ ಜನಿವಾರವನ್ನು ಧರಿಸುವುದು : 
*ಜನ್ನವಿರಮಂ ಬಲಂದೊಡುವುದು ಉಪವೀತಮೆಂಬುದು ಎಡದೊಡು 
ವುದು ಪ್ರಾಚೀನಾವೀತಮೆಂಬುದು  (ಹಲಾಯು. ೬೮-೨೫೩). : 
ಉಪವೃತ್ತಿ (ನಾ). ಮುಖ್ಯವೃತ್ತಿಯ ಜೊತೆಗೆ ಅವಲಂಬಿಸುವ 


ಬೇಕಿ ನ್ಯ ತ್ತಿ; ಉಪಕಸಬು: ಅವರು ತಮ್ಮ ಸ್ಥಾನಮಾನಗಳನ್ನು 
ಅರಿತು ಉಸೆ ತ್ಲಿಗಳನ್ನು ಅನಲಂಬಿಸುವಂತೆ ಪ್ರೇರೇಪಿಸಬೇಕು (ತರಬೆ. 
೭೦). [ಸಂ.] 


ಉಪವೇದ (ನಾ). - ಉಪಾಂಗ ೩: ಅರ್ಥಶಾಸ್ತ್ರವನ್ನು... ಯಗ್ಹೇದದ 
ಉಪವೇದವೆಂದೂ ಶೌನಕ ಚರಣವ್ಯೂಹದಲ್ಲಿ ಅಥರ್ವವೇದದ ಉಪವೇದ 
ವೆಂದೂ ಕರೆದಿದೆ (ಭಾರದ. ೩೫೧). (ಸಂ. 

ಉಪನೇಶ (ನಾ). ಕುಳಿತುಕೊಳ್ಳುವುದು; ಬೈಕ್‌. [ಸಂ.] 

ಉಪವೇಶನ (ನಾ). - ಉಪವೇಶ: ರಾಷ್ಟ್ರಪತಿಯವರು... ಉಭಯ 
ಸದನಗಳೂ ಸಂಯುಕ್ತ ಉಪವೇಶನದಲ್ಲಿ ಸಭೆ ಸೇರುವ ಹಾಗೆ 
ಆಹ್ವಾನಿಸಬಹುದು (ಭಾಧಾನ. ೫೪). [ಸಂ.] 

ಉಪವೇಶನಮಂದಿರ (ನಾ). ಕುಳಿತುಕೊಳ್ಳುವ ಮನೆ; ಬೈಠಕ್‌ 
ಖಾನೆ: ಭೃತ್ಯನು ದೇವೇಂದ್ರನನ್ನು ವೈದ್ಯನ ಉಪವೇಶನಮಂದಿರದಲ್ಲಿ 
ಹಿಡಿತಂದು ನಿಲ್ಲಿಸಿ ಹೊರಟುಹೋದನು (ಬೆನ್ನಬೇ. ೧೮೮). 

(ಉಪವೇಶನ 4 ಮಂದಿರ] 

ಉಪನವೇಷ್ಟಿತ (ಗು). ಸುತ್ತಲ್ಪಟ್ಟಿ ; ಧರಿಸಿದ: ನನನಸ್ತ್ರೋಪವೇಷ್ಟಿತ 
ಘನಜಟಾಭರರು (ಬಸಪು. ೬-೧೪). [ಸಂ.1 

ಉಪಶಮ (ನಾ). ೧. ಇಂದ್ರಿಯ ನಿಗ್ರಹ: ನಿಶ್ಚಿಂತಮನಸಿ ಕೂರ್ಪಂ 
ತರ್ಪಂತುಪಶಮಮಿರ್ದುದಾ ನರೇಂಡ್ರೋತ್ತಮನೊಳ್‌. (ಶಾಂತಿಪು. 
೧೦-೧೧೧). ೨. ಸಹನೆ; ತಾಳ್ಮೆ; ಶಾಂತಿ: ಎಲ್ಲಿತ್ತೊ ಥೈರ್ಯಮುಪ 
ಶಮಮೆಲ್ಲಿತ್ತೊ (ಕಾದಂಪೂ. ೭೭೫). ೩. ಶಮನ; ಶಾಂತವಾಗುವುದು; 
ವಾಸಿಯಾಗುವುದು. ೪. [ಜೈನ] ಕರ್ಮಪ್ರಕೃತಿಗಳ.ಹತ್ತು 
ಅವಸ್ಥೆಗಳಲ್ಲಿ ಒಂದು: “ಉಪಶಮನ (ಕರ್ಮ ಫಲಕೊಡದೆ ಬಿಟ್ಟು 
ಹೋಗುವುದು)? (ಜೈನಪ. ೩೬೯). [ಸಂ.] 

ಉಪಶಮನ (ನಾ). ಕಡಮೆಯಾಗುವುದು ; ಶಾಂತವಾಗುವುದು : 
ಅವರ ಕೋಪ ಈಗತಾನೆ ಉಪಶಮನವಾಯಿತು (ರೂಢಿ). [ಸಂ.) _ 

ಉಪಶಮಿಸು (ಕ್ರಿ). ೧. ಅಡಗು; ಶಾಂತವಾಗು: ಪ್ರಳಯಾಗ್ನಿಯನ್ನೆ 
ಕಟಕಮನೊಳಕೊಣ್ಣಳುರ್ವ್ವಗ್ನಿ ದಾನಚಿನ್ಹಾಮಣಿ ನಿರ್ಮಳಜಿನಗನ್ನೋ 
ದಕಮಂ ತಳಿಯಲ್ಯು ಪಶಮಿಸಿತೆನ್ನೊಡೇವಣ್ಣಿ ಸುವೆ (ಸೌಇ ಇ. Xi, 

8007) ; ಗಾಳಿಯುಪಶಮಿಸಿದೊಡೆ. ವಹ್ನಿಜ್ವಾ ಲೆ ತಾನೇ ನಿಲು 

ವುದು (ಕುವ್ಯಾಉ. ೯-೪೨). ೨, ಶಮನಮಾಡು ; ಅಡಗಿಸು: ಉಪ 

ವನಾಸದಿಂದಜೀರ್ಣನುನುಪಶಮಿಸುನ ವೈದ್ಮನಂತೆ (ಅಜಿಪು. ೬-೫೯). 


೫೨-೨೪ ; 


(ಸಂ.] |: 


25 


55 


| 

|  ಡೊಡುಪಕಮಿಸುವಿರಿ ನಿಮ್ಮೊಳಗೆ (ಕುವ್ಯಾಉ. ೧೧-೬). 

| [ ಉಪಶಮನ -ಇಸ್ಕು] 

' ಉಪಶಮೆ (ನಾ). - ಉಪಶಮ ೧: ಉಪಶಮೆಯು ನನ್ನ ಕುಮಾರ 
ನಾದ ಉದಾಯುಭದ್ರನಿಗೆ ಬರಲಿ (ಬುದ್ಧ ಪ. ೧೮೨). 

(ಸಂ. ಉಪಶಮ] 

| ಉಸಕಯ (ನಾ). [ವೈದ್ಯ] ರೋಗನಿದಾನ; ಚಿಕಿತ್ಸೆ; ಪಥ್ಯ: 
| ಉಪಶಯನೆಂಬುದು ಈ ಕೋಗಕ್ಕೆ ಈ ಆಹಾರ ಹಿತ್ಕ ಆ ಆಹಾರ ಅಹಿತ 

ಮೆಂಬುದು? (ವೈದ್ಯಸಾ.1, ೨೫). [ಸಂ. 

10 ಉಪಶಲ್ಯ (ನಾ). ೧. ಊರಿನ ಸಮಾಪ ಪ್ರದೇಶ: “ಗ್ರಾಮಾಂತಿಕಂ, 
ಉಪಶಲ್ಯಂ, ಪರ್ಯಂತ, ಪರಿಸರಃ, ಕ( ಪ)ಟಿಃ -ಈ ೫ ಊರ ಹೊ(ಜಕಿ)ರೆ” 
(ಹಲಾಯು. ೪೩-೧೦೪). ೨. ಶಾಖೆ; ವಿಸ್ತರಣೆ. ೩. ಈಟ; ಭಲ್ಲೆ: 
೧, ೩. ಅಪರಿಮಿತ ಪೌರಕಳಕಳಮಪೇತಬಾಳಾಪ್ರಪಂಚಮತಿ ವಿಶ್ರುತ 
ಮಿಂತುಪಶಲ್ಯಂ ವಿರಹಿಗಳೆರ್ದೆಗುಪಶಲ್ಯಮಿದೆನಿಸಿ ಸಂತತಂ ಸೊಗ 
ಯಿಸುಗುಂ (ಪುಷ್ಪಪು. ೯-೨೩). [ಸಂ.] 

ಉಪಶಲ್ಯಕ (ನಾ). = ಉಪಶಲ್ಯ ೧: ರಹಟ ಘಟೀಯಂತ್ರಂಗಳ್‌ ಬಹು 
ವಿಧವಿಭ್ರಮದಿನೆಸೆವುವುಪಶಲ್ಮಕದಡೊಳ (ಪುಸ್ಪಪು. ೨-೫೧). [ಸೆಂ.] 

ಉಪಶಾಂತ (ಗು). ೧. ಅಡಗಿದ; ಶಮನಹೊಂದಿದ: ಉಪಶಾಂತ 
ರಜೋವಿಕೃತಿಯಿನುಪಾತ್ತ ಕಾಳಿಮಪಯೋಧರಾಸ್ಯತೆಯಿಂ (ಚಂದ್ರ ಪು. 
೪-೪೩). (ನಾ). ೨. ತಾಳ್ಮೆಯಿಂದ.ಕೂಡಿದವನು; ಸಹನೆಯಿಂದ 
ಕೂಡಿದವನು: ವಿವೇಕದ ಫಲ ಶಾಂತಿ, ಆದ್ದರಿಂದ ಉಪಶಾಂತನಾಗು 
(ವಚಭಾ. ೧೦೫). [ಸಂ.] 

ಸ್ಪ ಸಸ ಶಾಂತಿ; ಸಹನೆ; ತಾಳ್ಮೆ: ಎಸೆದುದೀ ಭರತಾವನಿ 

» ಜೈನಾಗಮ ಭಾಗಿ ಭವ್ಯ ನುತ ಕರಮ. ಶಾಂತಿನಾಥನಾ 
ಗಾಃ ೧೨-೨೪). [ಸೆಂ.] 

ಉಪಶಾಖೆ (ನಾ). ಸಣ್ಣಕೊಂಬೆ, ಕವಲು ; ಚಿಕ್ಕರೆಂಬೆ: ಬೇರು 
ನೀರುಂಡಾಗೆ ತಣಿಯನೆ” ಭೂರುಹದ TENG (ಕುವ್ಕಾಅ. 
೧೬-೪೮). [ಸಂ.] 

ಉಪಶಾಯ (ನಾ).೧. ಸರದಿಯಿಂದ ನಿದ್ದೆ ಮಾಡುವುದು;“ಸರದಿಯ 
ಮೇಲೆ ಮಲಗುವುದು ” (ಅಮರ. ಟಕೆ). ೨, ಆನುಫೂರ್ವಿ ; ಕ್ರಮ: 
ಪರಿಪಾಟ, ಆನುಪೂರ್ವೀ, ಉಪಶಾಯಃ. .. ವಿಶಾಯ। ಈ ೭ 
ಪರಿವಿಡಿ? (ಹಲಾಯು. ೧೨೨-೫೫). [ಸಂ.] 

ಉಪಶಿಷ್ಟ (ಗು). ಕೂಡಿದ; ಒಡಗೊಂಡ: ಅಷ್ಟಮಭೂಮಿ ವಿಷ್ಟರ 
ಸ್ಥಾವಧಿಸೌಖ್ಯ ಮುಖ್ಯರುಪಶಿಷ್ಟ ಗುಣಾಷ್ಟ ಕರಾದನಶ್ವರ ಶ್ರೀವನಿತೇಶ 
ರೀಗೆ... ಸಿದ್ಧಿಯಂ (ಡಂದ್ರಪು. ೧-೨). [ಸಂ.]. 

ಉಪಶೀರ್ಷಕ (ನಾ). ೧. “ಮಧ್ಯದಲ್ಲಿ ಕ್ರಮವಾಗಿ ಒಂದಕ್ಕಿಂತ 
ಒಂದು ದೊಡ್ಡದಾಗಿರುವ ಭೂಕುಮುತ್ತು ಗಳುಳ್ಳ ಹಾರ” 
(ಆದಿಪು. ಕೋಕ); .ಪ್ರತ್ಕೇಕ ಶೀರ್ಷಕೋ([ಪಾಠಾಂ. Ear OE 

| ಘಾಟಕ ಪ್ರಕಾಂಡಕ ತರಳ ತರ ಬಂಧೋಪಹದ ಪಂಚಕ ಸಮೇತಂಗಳಾಗಿ 
(ಆದಿಪು. ೮-೫೪ ವ). ೨. ಅರೆದಲೆನೋವು. [ಸಂ.] 
ಉಪಶೋಭಿತ (ಗು). ಅಲಂಕೃತವಾದ; ಶೋಭೆಯಿಂದ ಕೂಡಿದ: 
ಚಂಚತ್ಯಾಂಚನಮಂಚೋಪಶೋಭಿತ ಸಾ ಶೆಯ್ಮಾತಳದೊಳ್‌ ಜ್‌ 
ಪಟ್ಟರ್ದ ಗರ್ಭೆಶ್ವರಿಯಲ್ಲಿಗೆ ದೂತನನಟ್ಟ ಪಸರಂಬಡೆಯದೆ (ಶಾಂತಿಪು. 
೮-೮೩ ವ). [ಸೆಂ.] 
45| ಉಪಶ್ರುತ (ಗು). ೧. ಕೇಳಲ್ಪಟ್ಟ ; ಕೇಳಿದ. ೨. “ಒಪ್ಪಿ ಕೊಳ್ಳಲ್ಪಟ್ಟ” 
(ಅಮರ. ಟೀಕೆ). ೩. ವಾಗ್ದಾನಮಾಡಿದ, [ಸಂ.] 


5 


40 


ಉಪಶ್ರುತಿ 


ಉಶಶ್ರುತಿ (ನಾ). ೧.. ಪದಲ್ಲಿ ಕೇಳುವುದು. ೨. ಮಾತ; 
ನಾಡುವಾಗ ಚ್‌ ಮೂರನೆಯವನು ಕೇಳುವುದು : 
ನಿರ್ಮಮತೆಯಲಿ ನಡೆದುಪಶ್ರುತಿಗುಮ್ಮಹವನೈ ದುವವೊಲೌಕುವ ಮರ್ಮಿ 
ಗಳನೊಳಹೊಯ್ದು ಕೊಂಬುದು (ಕುವ್ಯಾಉ. ೪-೮೭). ೩. [ಜ್ಯೋತಿ] 
ಭವಿಷ್ಯ ಹೇಳುವುದು. ೪. (ರಾತ್ರಿಯಲ್ಲಿ ಕೇಳಿಸುವ) ಅಶರೀರ 
ವಾಣಿ. ೫. ವೇದಗಳಿಗೆ ಸೇರಿದಂತೆ ಇರುವ ಬೇರೆಯ ಶಾಸ್ತ್ರಭಾಗ 
ಗಳು; ಸ್ಮೃತಿಗಳು. [ಸಂ.] 
ಉಪಕ್ಷೋಕಿಸು (ಕ್ರಿ). ಕೊಂಡಾಡು; ಹೊಗಳು: ಒಳ್ಳಿತಪ್ಪ ದಿವಸ 
ವಾರನಕ್ಷತ್ರ ಮುಹೂರ್ತದೊಳತಿಬಲಮಹಾರಾಜನಂ ಕಂಡಿರ್ವರುಂಬೇಜಕಿ 
ಬೇಜುಪಶ್ಲೋಕಿಸಿ (ವಡ್ಡಾರಾ. ೪-೨೪). [ಉಪಶ್ಲೋಕ್ಯ + -ಇಸ್ಕು] 
ಉಪಷ್ಟಂಭ (ನಾ). ಆಧಾರ; ಆಶ್ರಯ; ನೆಲೆ; ಬಲ: ಕ್ಸಾತ್ರಶಕ್ತಿಗೆ 
ಧರ್ಮವೇ ಉಪಷ್ಟಂಭ (ಜಕ್ಸಾರ. ೧೦೩ ಪೀಠಿಕೆ). [ಸೆಂ.] 
ಉಪಷ್ಟಂಭಕ (ನಾ). - ಉಪಷಪ್ಟಂಭ: ಅವನ ರಾಜಕಾರ್ಯಪ್ರವೀಣ 
ತೆಗೂ ರಣನಿಪುಣತೆಗೂ ಉಪಸ್ಟಂಭಕವಾಗಿ ಅಪಾರವಾದ ಸಹಾಯ 
ಸಂಪತ್ತಿಗಳೂ ಇದ್ದುವು (ಆರ್ಯಕೀ. ೯೪). [ಸಂ.] 
ಉಪಸಂಗ್ರಹಣ (ನಾ). ೧. ಪಾದವನ್ನು ಮುಟ್ಟಿ ಮಾಡುವ ನಮ 
ಸ್ಥಾರ; ಅಭಿವಾದನ : “ಅಭಿನಾದನಮುಪಸಂಗ್ರಹಣಮೆಂಬುದು? 
(ಹ ಲಾ ಯು. ೬೬-೨೪೪). ೨. ನಮಸ್ಸುರಿಸುವವನು; ಅಭಿವಾದನ 
ಮಾಡುವವನು: . "ವಂದಿಸುವ ಮನುಜನುಪಸಂಗ್ರಹಣನೆನಿಸಿಕ್ಕುಂ 
(ಮಂಗರಾ. ೭೪-೪). [ಸಂ.] 
ಉಪಸಂಗ್ರಾಹ್ಯ (ನಾ). (ಪಾದ ಮುಟ್ಟಿಸಿಕೊಂಡು) ನಮಸ್ಕಾರ 
ಮಾಡಿಸಿತೊಳ್ಳ ಲು ಅರ್ಹನಾದವನು ; ಅಭಿವಾದನ ಮಾಡಿಸಿ 
ಕೊಳ್ಳುವವನು: : *ಶಶಾಸ್ತ್ರಕ್ರಮದಿಂದೆ ಅಭಿವಾದನಮಂ ಮಾಡಿಸಿಕೊಳ್ಳು 
ವಾತನಂ ಉಪಸಂಗ್ರಾಹ್ಯ ಸೊಟ? (ಹಲಾಯು, ೬೬-೨೪೪). [ಸಂ.) 
ಉಪಸಂಪನ್ನ (ಗು) ೧. ಕೂಡಿರುವ ; ಸೇರಿಕೊಂಡಿರುವ. ೨. ಒದ 
.ಗಿದ; ಸಂಪಾದಿತವಾದ. ೩. ಸುಸ ಸಜ್ಜಿ ತವಾದ. (ನಾ). ೪. ಯಜ್ಞ 
ದಲ್ಲಿ ವಧಿಸಿದ ಪಶು: “ಉಪಸಂಪನ್ನಃ $... ಯಜ್ಞದಲ್ಲಿ ಕೊಲ್ಲ 
ಲ್ಪಟ್ಟ ಪಶು? (ಸಿದ್ಧಾಂತಿ. ೧೯೦). ೫. ಒಗ್ಗರಣೆಯಿಂದ ರುಚಿಗೊಳಿ 
ಸಲ್ಪಟ್ಟಿ ಆಹಾರಸಾಮಗ್ರಿ; “ಸರ್ವ ಪರಿಕರದಿಂದ ಬಹಳ ರುಚಿ 
ಯಾಗಿ ಮಾಡಿದ ಪದಾರ್ಥ (ಅಮರ. ಟೀಕೆ). ೬. ತೃಪ್ತಿಯನ್ನುಂಟು 
ಮಾಡಿದುದು; ಸಾಕಾದುದು: “ಪರ್ಯಾಪ್ತಂ, ಉಪಸಂಪನ್ನಂ, 
ತೃಪ್ತಿಃ ಸೌಹಿತ್ಯಂ - ಈ ೪ ತ(ಣಿ)ಣುವು”' (ಹ ಲಾ ಯು. ೫೪-೧೭೧). 
ಸತ್ತವನು; ಮೃತನಾದವನು : “ಪರಾಸು, ಉಪಸಂಪನ್ನಃ, 
- ಮೃತಃ - ಈ ೫ ಸತ್ತಾತಂ” (ಹಲಾಯು. ೧೦೪-೭). [ಸಂ.] 
ಉಪಸಂವ್ಯಾನ (ನಾ). ಉಡುವ ಬಟ್ಟಿ, --ವಸ್ತ್ರ: “ಉಪಸಂವ್ಮಾನಂ 
. « ನಿವಸನಂ - ಈ ೪ ಉಟ್ಟುದು ? (ಹಲಾಯು. ೯೦-೩೯೨). [ಸಂ.] 
ಉಪಸಂಹರಿಸು (ಕ್ರಿ). ೧. (ಬಿಟ್ಟಿ ಬಾಣವನ್ನು) ಹಿಂದಕ್ಕೆ ತೆಗೆ 
ದುಕೊ; ಮರಳಿ ಪಡೆ: ತೆಗೆಸಿದನು ಶಿಖಿಶರವ ಧನುವಿಂದುಗುಳಿಸಿದ 
ವಾರುಣವನಭ)ವ ಮೊಗೆದುದದ್ದುತವಾರಿಯು ಪಸಂಹರಿಸಿದನು 
(ಸಂಭಪ. ೧೮-೬೬). ೨. ನಿಲ್ಲಿಸು; ಮುಕ್ತಾಯಮಾಡು; ಸಮಾ 
ಕೋಪಮಾಡು: “ನವೋ ನವೋ ಭವತಿ ಜಾಯಮಾನೋಹ್ನಾಂ” ಎಂಬ 
ಸಂಸ್ಕೃತ ವಾಕ್ಯಾಂತಮಂ ಜಾಯಮಾನೋಹ್ನಮೆಂದು ಉಪಸಂಹರಿಸ 
ಲಾಗದು BR ೬೧ ಪ್ರಯೋ). ೩. ಅಡಗಿಸು; - ನಾಶಮಾಡು ; 
ಕೊನೆಗಾಣಿಸು : ಮಲೆವ ರಿಪು ದಂಡೆತ್ತಿ ಬರೆ Sid ನಡೆದು 
ಅಲಘುಭುಜಬಲದಿಂದ 'ಮಂತ್ರದ ಬಲದಿ ಅದನುಪಸಂಹರಿಸಿಬರೆ 


(ಸಾಳ್ಚಭಾ. ೮-೧೬). (ಉಪಸಂಹರಣ್ಯ * -ಇಸ್ಯು) 


೯೪೮ 


ಉಪಸರ್ಜನ 


ಉಪಸಂಹಾರ (ನಾ). ೧. (ಬಿಟ್ಟಿ ಬಾಣವನ್ನು) ಹಿಂದಕ್ಕೆ ತೆಗೆದು 
ಕೊಳ್ಳುವಿಕೆ. ೨. ತಡೆಯುವುದು ; ನಿಲ್ಲಿಸುವುದು. ೩. ಮುಕ್ತಾಯ; 
ಕೊನೆ.:೪. ನಾಶ; ಪ್ರಳಯ. [ಸಂ.] 

ಉಪಸಂಹಾರಿಸು (ಕ್ರಿ). ೧. - ಉಪಸಂಹರಿಸು ೨: ಅಂತು ಸೂಚೀ 
ನಾಟ » ಪರ್ಯವಸಾನಂಬರಮಾದಾಕೆಗಳಾಡಿದಾಟಿಮನಿಂದ್ರ 0 ನೋಡಿ 
ಮಚ್ಚಿ ಮಚ್ಚು ಗೊಟ್ಟು ಪಸಂಹಾರಿಸಿ (ಶಾಂತಿಪು. ೩-೩೪ ವ). ೨. - ಉಪ 
ಸಂಹರಿಸು ೩ : ತೇರಂ ಕುದುರೆಯನೆಸಗುವ ಸಾರಥಿಯ ಪೊಡರ್ಪ 
ನಯ್ದು ಬಾಣದೊಳುಪಸಂಹಾರಿಸಿ (ಪಂಪಭಾ. ೧೨-೬೯). 

[ಉಪಸಂಹಾರ + -ಇಸ್ಕು] 


10| ಉಪಸಂಹೃತಿ (ನಾ). - ಉಪಸಂಹಾರ ೪ : ಕೃತಕ ತುರಂಗಮಾಕೃತಿ 


20 


50 


45 


ಯನಂದುಪಸಂಹೃತಿಮಾಡಿ ಮುನ್ನಿನಾಕೃತಿಯೊಳೆ ಪೋಗಿ ಪೊಕ್ಕನುಚರಂ 
ಖಚರಂ (ಪಂರಾಮಾ. ೫-೧೨). (ಸಂ. 


!(ಉಪಸಚಿವ (ನಾ). ಸಚಿವನಿಗೆ ಎರಡನೆಯ ಸ್ಥಾನದಲ್ಲಿರುವವನು : 


ಶ್ರೀಯುತರು ಹಣಕಾಸಿನ ಉಪಸಚಿರಾಗಿ ಪ್ರಮಾಣವಚನ ಸ್ವೀಕರಿಸಿದರು 
(ರೂಢಿ). [ಸಂ.] 


ಉಪಸನ್ನ (ಗು). ೧. ಹತ್ತಿರದಲ್ಲಿರುವ; ಸಮಾಪಕ್ಕೆ ಬಂದ: ಇಂದು 


ಮುಖ ಮೊಲೆಯೂಡಿದಳು ಮುದದಿಂದ ಖಿಳಭುವನಾಶ್ರಯೋದರ 


ಮಂದಿರಂಗುಪಸನ್ನ ಜನ ನಿಜಬಂಧುವಿಂಗೊಲಿದು (ನಿಭಾಗ. ೧೦-೭-೨೧). 
(ನಾ). ೨. ಹತ್ತಿರಬರುವಿಕೆ, --ಸಾರುವಿಕೆ: %ಉಪಸನ್ನಮಪ 
ನತಮುಪಸ್ಥಿತಂ ಸೇರಿಗೆ? (ಮಂಗರಾ. ೧೩೪-೩೫). [ಸಂ.) 


ಉಪಸಮಿತಿ (ನಾ). ಒಳಸಮಿತಿ; ಅಂಗಸಮಿತಿ: ಹುಡುಗರು... 
ಉಪಸಮಿತಿಗಳನ್ನು ರಚಿಸಿಕೊಂಡು ಸಂಭಾಷಣೆ ನಡೆಸುತ್ತಿದ್ದರು 
(ಸ್ವಾಮಿಸ್ನೇ. ೫೭). (ಸೆಂ. 

ಉಪಸಮುದ್ರ (ನಾ). ಚಿಕ್ಕಸಮುದ್ರ : ಲವಣಸಮುದ್ರದುಪಸಮು 
ದ್ರದ ನಡುವೆ ನಡೆದು (ಆದಿಪು. ೧೩-೩ ವ). [ಸಂ.1 

ಉಪಸರ (ನಾ). ೧. ಹತ್ತಿರ ಹೋಗುವಿಕೆ. ೨. ಹೆಸುವಿನ ಮೇಲೆ 
ಗೂಳಿ ಹಾರುವುದು; “ದನದ ಮೇಲೆ ಗೂಳಿ ಹಾರುವಿಕೆ ” (ಅಮರ. 
ಟೀಕೆ). [ಸಂ.) 

ಉಪಸರಣ (ನಾ). ೧. ಹೆತ್ತಿರಹೋಗುವಿಕೆ. ೨. (ಕಾರ್ಯ, 
ಮಾರ್ಗ, ಕಥೆ, ಪುಸ್ತಕ ಮೊದಲಾದುವುಗಳ) ಮುಂಬರಿವು; 
-ಮುನ್ನಡೆ; ನಡಸಿ ಕೊಂಡು ಹೋಗುವುದು ; ಸಾಗಿಸುವುದು” 
(Continuation. ಇರಕನಿ). [ಸಂ.] 

ಉಪಸರ್ಗ (ನಾ). ೧. ಹತ್ತಿರ; ಸಮಾಪ: “ಪೊರೆ- ಪೋಷಣೇ, 
ಉಪಸರ್ಗೆೇಚ? (ಶಮಧಾ). ೨. ತೊಂದರೆ; ಕಷ್ಟ; ಪೀಡೆ; ಉಪ 
ದ್ರವ : ದೇವೋಪಸರ್ಗ ಮನುಷ್ಯೋಪಸರ್ಗ ತಿರಿಕೋಪಸರ್ಗಮಚೇತ 
ನೋಪಸರ್ಗಮೆಂದಿಂತು ಚತುರ್ವಿಧಮಪ್ಪುಪಸರ್ಗಮುಮಂ. - * ಸೈರಿಸಿ 
(ವಡ್ಡಾರಾ. ೧-೨) ; ಸ್ವರ್ಗವಾಗಿದ್ದುದಹುದು ನಮಗಿಲ್ಲುಪಸರ್ಗವೆಂಬುದು 
ಕನಸಿನೊಳು ಆರ್ಗೆ ಸುಖವ ಕೊಡದರಸ ನಿನ್ನೊಂದು ಸಂಸರ್ಗದೋಲಗ 
ವೆಂದರವರು (ಭರಚ. ೧೪-೬). ೩. ಅಪಶಕುನ; ಅನಿಷ್ಟವನ್ನು 
ಸೂಚಿಸುವ ನಿಮಿತ್ತ. ೪. [ವ್ಯಾಕ] ಧಾತುಗಳ ಹಿಂದೆ ಸೇರುವ 
ಅಕ್ಷರ ಸಮುದಾಯ : ಯಾಸ್ಕರೇ ಮೊದಲಾದನರು ಪದಗಳನ್ನು ನಾಮ 
ಆಖ್ಯಾತ ಉಪಸರ್ಗ ನಿಪಾತ ಎಂದು ನಾಲ್ಕುವಿಧಗಳಾಗಿ ಉಪದೇಶಿಸಿರು 
ವರು (ಹಿಂದಸಾ. ೧೪೭). ೫. ಸಾಂಕ್ರಾಮಿಕ ರೋಗ. [ಸಂ.] 

ಉಪಸರ್ಜನ (ನಾ). ೧. ಅನಿಷ್ಟ ವನ್ನು ಸೂಚಿಸುವ ಚಿಹ್ನೆ; ಕೇಡು. 
೨. ಮುಖ್ಯವಲ್ಲದುದು ; ಮತೊ ಂದಕ್ಕೆ ಅಧೀನವಾದುದು. 


(ಸಂ.] 


ಉಪಸರ್ಪ ೯೪೯ ಉಪಹತಿಗೆಯ್‌ 


ಉಪಸರ್ಪ (ನಾ). ೧. ಹೆತ್ತಿರ ಬರುವುದು ; ಮತ್ತೊಬ್ಬರನ್ನು ಅನು[ |ಉಪಸ್ಥೆ (ಗು). ೧. ಹತ್ತಿರದಲ್ಲಿರುವ; ಸಮಾಷದ. (ನಾ). 


ಸರಿಸುವುದು. ೨. ಸೇವಕ: “ಉಪ [ಪಾಠಾಂ. ಅಪ, ಅವ]ಸರ್ಪನೆನಲು ೨. (ಸ್ತ್ರೀ ಅಥವಾ ಪುರುಷನ) ಜನನೇಂದ್ರಿಯ. ೩. ಸಮಾಪದಲ್ಲಿ 
ಚರನೆಂದೊಡರಸಾಳಕ್ಕು ೌ (ಮಂಗರಾ. ೭೮-೧). [ಸಂ.] ವಾಸಮಾಡುವವನು; ಪರಮಾತ್ಮ: ಸಮಾಪದಲ್ಲಿ ವಾಸಮಾಡುವವ 
ಉಪಸರ್ಪಣ. (ನಾ). ಹತ್ತಿರ ಬರುವುದು; ಮತ್ತೊಬ್ಬರನ್ನು ಆಶ್ರ| |. ನಾದುದರಿಂದ ಉಪಸ್ಥನೆಂದು.ಪರಮಾತ್ಮನ ಹೆಸರು (ಹಸಾರ. ೬-೬ ಟೀಕೆ). 
ಯಿಸುವುದು. [ಸಂ.7 5 | [ಸಂ.) 
ಉಸಸರ್ಪಿಸು (ಕ್ರಿ). ಹತ್ತಿರಕ್ಕೆ ಹೋಗು; ಮತ್ತೊಬ್ಬರನ್ನು, | ಉಪಸ್ಥಾಪನ (ನಾ). ಹೆತ್ತಿರಕ್ಕೆ ತರುವುದು; ಸಮಾಪದಲ್ಲಿ ಇರಿಸು 
ಆಶ್ರಯಿಸು. [ಉಪಸರ್ಪಣ + -ಇಸ್ಕು] ವುದು: ಸಾಮಯಿ ಕ ಮು ೦ ಛೇದೋಪಸ್ಥಾಸನಮುಂ ಪರಿಹಾರೆನಿಶು 
ಉಪಸರ್ಯಿ (ನಾ). ಬೆದೆ ಬಂದ ಹಸು: “ಉರ್ಕಿನಾಕಳ:ಪಸರ್ಯಿ| | ದ್ಧಿಯುಂ ಸೂಕ್ಷ್ಮಸಾಂಪರಾಯಮುಂ. .. ನೇಸೆಹು ನಿಸ್ಸಂಗರಾಗಿ(ಅಜಿಪು. 
ಯಕ್ಕುಂ” (ಮಂಗರಾ. ೫೪-೪). [ಸಂ. ಉಪಸರ್ಯಾ] | ೧೨-೪ ವ). [ಸಂ.] 
ಉಪಸಾಶ್ರಿ (ನಾ). ೧. ಮುಖ್ಯಸಾಕ್ಷಿಗೆ ಪೂರಕವಾದ ಬೇರೊಂದು |!6 ಉಪಸ್ಥಿತ (ಗು). ೧. ಹತ್ತಿರದಲ್ಲಿರುವ; ಸಮಿನಾಪಕ್ಕೆ ಬಂದ : ನಿರ್ಣ 
ಸಾಕ್ಷಿ, ೨. ರುಜುವಾತು: ಮೋಕ್ಷಮಹುದಾಗಿ ಚಂಡಿಗೆ ಶಾಪಖಾ ಯಕ್ಕೆ ಬಾಧಕವಾದ ಅಡ್ಡಿಗಳು ಉಪಸ್ಥಿತವಾಗುತ್ತವೆ (ಕಸಾಚ. ೬೬). 
ಗಲುಪಸಾಕ್ಷಿಗೈತಂದು ನಿಂದುದು ಹಯಂ ನೀಂ ಮುಟ್ಟಲೀಕ್ಷಣದೊಳೆದ್ದು ೨. ಕುಳಿತುಕೊಂಡ; ಹಾಜರಿರುವ. (ಸಂ. 
ಪೋದಪುದು (ಜೈಮಿಭಾ. ೧೦-೩೨). [ಆ ಸಂ. ಉಪಸಾಕ್ಷಿನ್‌] ಉಪಸ್ಥಿತಿ (ನಾ). ಎದುರಿಗಿರುವುದು ; ಸಮ್ಮುಖತೆ ; ಹಾಜರಿ: ನನ್ನ 
ಉಪಸಾಗೆರ (ನಾ). ಸಣ್ಣ ಸಾಗರ (ಮುಂಬಯಿ. ೪-೧೧೫ ಕಿ), [ಸಂ.] ತಂಗಿಯ ಉಪಸ್ಥಿತಿಯಲ್ಲಿ ತೊಂದರೆಯಾಗಬಹುದೆಂದು ಅವರು ಈ 
ಉಪಸಿದ್ಧಾಂತ (ನಾ). ಸಿದ್ಧಾಂತಗೊಂಡ ಒಂದು ಪ್ರಮೇಯಕ್ಕೆ|15| ರೀತಿ ಹೇಳುತ್ತಿದ್ದಾರೆಂದು ನಾನು ಊಹಿಸಿದೆ (ಥೇಮ್ಸ್‌ ಗಂ. ೧೬). 
ಸಂಬಂಧಿಸಿದ ಅನುಪ್ರಮೇಯ : “ಸಿದ್ಧಾಂತವಾದ ಒಂದು ಪ್ರತಿಜ್ಞೆ [ಸಂ.] 
ಯೊಡನೆ ಸೇರಿಸಿದ, ಆ ಪ್ರತಿಜ್ಞೆಯಿಂದ ಸುಲಭವಾಗಿ ಅನುಮಾನಿಸಬಹು | ಉಪಸ್ಥೆ (ನಾ). (ಸ್ತ್ರೀ ಅಥವಾ ಪುರುಷನ) ಜನನೇಂದ್ರಿಯ: 
ದಾದ, ಮತ್ತೊಂದು ಪ್ರತಿಜ್ಞೆ: ಉಪಸಿದ್ಧಾಂತ: ಅನುಸಿದ್ಧಾಂತ ; ವಾಕ್‌, ಪಾಣಿ, ಪಾದ, ಪಾಯು, ಉಪಸ್ಥೆ ಎಂದು ಕರ್ಮೇಂದ್ರಿಯಗಳು 
ಪರಿಣಾಮವು? (Corollary. ಇಂಕನಿ). [Aಂ.] ಐದು (ನೀಗಟ್ಟು. ೧೩೮). [ಸಂ. ಉಪಸ್ಥ] 
ಉಪಸೂರ್ಯಕೆ (ನಾ). ಸೂರ್ಯನ ಸುತ್ತಲೂ ಕಟ್ಟುವ ವೃತ್ತಾ |20| ಉಪಸ್ಪರ್ಶ (ನಾ). ೧. ಮುಟ್ಟುವುದು; ಸ್ಪರ್ಶಿಸುವುದು. ೨. ತೊಳೆ 
ಕಾರದ ಪರಿಧಿ: ಪಂಧಿಯುಪಸೂರ್ಯಕಂ ತತ್ಪರಿವೇಷಂ? (ವಸ್ತುಕೋ. ಯುವುದು ; ಮಾರ್ಜನ; ಸ್ನಾನ. &. ಆಚಮನ. ೪. ಬಾಯಿ 
೧೨-೬೬). [ಸಂ.3 ಮುಕ್ಕುಳಿಸುವುದು. [ಸಂ.] 


ಉಪಸೃಷ್ಟಿ (ನಾ). ಮೂಲ ಸೃಷ್ಟಿಯ ಜೊತೆಗೆ ಆದ ಸೃಷ್ಟಿ: ಪುದ್ಧ| | ಉಪಸ್ಪರ್ಶನ (ನಾ). - ಉಪಸ್ಪರ್ಶ ೨: ಉಪಸ್ಪರ್ಶನಂ, ಆಚಮನಂ- 
ಲಂಗಳೊಳ್‌ ಪರಸ್ಪರ ಪ್ರದೇಶೋಪಸೃಷ್ಟ್ರಿಯಿಂ ಸಮಸಂದು (ಸುಕುಮಾ... ಈ ೨ ಅಂಗದಂಟು ಬಾರಿಸುವುದು? (ಹಲಾಯು: ೬೮-೨೫೪). 


೮-೨೭ ವ). [ಸಂ.) 25 [ಸಂ.) 

ಉಪಸೇವಿಸು (ಕ್ರಿ). ಅನುಸರಿಸಿಕೊಂಡು ಸೇವೆ ಮಾಡು; ಪರಿ, | ಉಪಸ್ಕೃತಿ (ನಾ). ಮುಖ್ಯಸ್ಕ್ಯೃತಿಗಳಲ್ಲದೆ ಬೇರೆಯ ಧಮಃಶಾಸ್ತ್ರ 
ಚರ್ಯೆಮಾಡು : ಸಂತತಮುಪಸೇನಿಪಂತೆ-ಯತಿಕಾಮಿನಿಯರ್‌` ಮೊಗೆ | ಗ್ರಂಥ. [ಸಂ.] 
ದುಯ್ಡು ನೀರ್ಗಳಂ ಲತೆಗೆಜಕಿವಲ್ಲಿ (ಜಗವಿ. ೧೬-೪೩). | ಉಪಸ್ವರ್ಗ (ನಾ). ಸ್ವರ್ಗದ ಸಮಾಪದ ಸ್ವರ್ಗ: ವಿಪುಲ ವ್ಮಾಕರಣದಿ 


[ಉಪಸೇವನ್ಮ + -ಇಸ್ಕು] ಸ್ವರ್ಗದೊತ್ತಿಗೆ ನಾಮ ಉಪಸ£ಸ್ವ]ರ್ಗವೆಂದಹುದಾಗಿ ಉಪಸರ್ಗವೆನ 

ಉಪಸೇವೆ (ನಾ). ಅನುಸರಿಸಿಕೊಂಡು ಸೇವೆಮಾಡುವುದು; ಉಪ |30| ಬೇಡ ಉಪಸ್ವರ್ಗವೆನಬೇಕು ಲಿಪಿಗೊತ್ತು ತಪ್ಪಿತು ಕೆಳಗೆ (ಭರಚ. ೧೪-೭). 
ಚಾರಮಾಡುವುದು."ಉಪಸೇವೆಗೆಯ್‌' ಪರಾ. (ಸಂ. ಉಪಸೇವಾ] [ಸಂ.] 

ಉಪಸೇನೆಗೆಯ್‌ (ಕ್ರಿ). ಅನುಸರಿಸಿಕೊಂಡು ಸೇವೆಮಾಡು ; ಉಪ| | ಉಪಹತ (ಗು). ತೊಂದರೆಗೆ ಒಳಗಾದ; ಕೇಡಿಗೆ ಗುರಿಯಾದ; 


ಚಾರಮಾಡು : ಕುಲಿಂಗಿಗಳಂ ಕುಬ್ರಾಹ್ಮಣರನುಪಸೇವೆಗೆಯ್ವುದು ಮರ್ಬಲವಾದ : ಉಪಹತರಲ್ಲದ ಚಂದ್ರ ಶುಕ್ರರು ಸ್ತೀಕ್ಷೇತ್ರಗಳಲ್ಲಿ 


(ಚಾವುಂಪು. ೨೫೮). [ಉಪಸೇವೆ + ಗೆಯ್‌ (ಆ ಕೆಯ್‌,)] i; ಬುಧ ಶನಿ ಸೂರ್ಯಕುಜ ಗುರುಗಳು ಪುರುಷಕ್ಷೇತ್ರಗಳಲ್ಲಿ ಇರುವಾಗ 
ಉಪಸ್ಕರ (ನಾ). ೧. ಅಲಂಕಾರ. ೨. ಉಪಕರಣ; ಅಣಿ; ಸಾಮಗ್ರಿ: |38| ಬಲಿಷ್ಠರು (ಜಾತತಿ. ೨-೭ ಆಡಿಟ).. [ಸಂ.] 
ರಚನೆಯ ಬಗೆ ರಯ್ಯ ಮಾಗೆಯುಪಸ್ವರ ಉಚಿತಮೆನಿಸಿಯೊಳ್ತುವಡೆಯಿ] | ಉಪಹತಿ (ನಾ). ೧. ಹೊಡೆತ; ಪೆಟ್ಟು: ತಜ್ಜಲದೋಪಹತಿಯಿಂ 
(ಹದಿಬ. ೮-೨೬). ೨. ಮನೆಗೆ ಬೇಕಾದ ಪಾತ್ರೆ ಸಡಿಗಗಳು; ಗೃಹೋ ಬೇಜಕೊಂದು ಸರೋವರಮೆಂಬ ಸಂದೆಯಮಂ ಸಂದಿಸುವಚ್ಛೋದ 
ಪಕರಣಗಳು. ೩. ಉಪ್ಪು, ಮೆಣಸು ಮೊದಲಾದ ಪರಿಕರ; ಸರೋವರಮಂ ಕಂಡು (ಕಾದಂಉ. ೫೩೯). ೨. ಕೇಡು ; ಅಪಾಯ; 
ಸಂಬಾರ; ಮಸಾಲೆ: ಚುಲ್ಲಿ, ಪೇಷಣಿ, ಕಂಡನಿ, ಉಪಸ್ಯರ, ಉದ ತೊಂದರೆ; ಹಾನಿ: ರನ್ನದ ದೀವಿಗೆ ಪರುಷಪವನಹತಿಯಂ ಬಗೆಯದ 
ಕುಂಭ-ಎಂಬೈದು ಗೃಹೋಪಕರಣಗಳೂ (ಆರ್ಯಧ. ೧೮೭). (ಸಂ.]|೪| ವೊಲ್‌ ಸೀತೆ ಬಗೆದಳಿಲ್ಲುಪಹತಿಯಂ (ಪಂರಾಮ. ೯-೧೯೦).೩.[ವ್ಯಾಕ] 
ಉಪಸ್ಕಾರಕ (ಗು). ೧. ಶೋಭಾಕಾರಕವಾದ. ೨. ಪೂರಕವಾದ : ಲೋಪ: ಉಪಹತಿ ನಾಲ್ಕೈದೆಂಬಿವಜುಷಧೆಯೊಳಾಅಕಿಂಬಿದರ್ಕೆ ಮೊದ 
ವ್ಶಂಗ್ಯವು ವಾಚ್ಮಕ್ಕೆ ಉಪಸ್ಯಾರಕವಾಗಿ ನಿಲ್ಲುತ್ತದೆ (ಭಾರಮಾ. ೩೧೨). ಲೊಳ್‌ ಹ್ರಸ್ವಂ (ಕಾವ್ಯಾವ. ೨೬೭). ೪, ಅಶಾಂತಿ; ಕ್ಷೋಭೆ; 
[ಸಂ.] ಉದ್ವೇಗ. (ಸಂ. 


ಉಪಸ್ತರ (ನಾ). ಹಾಸಿದ್ದು; ಹಾಸು; ಚಾಪೆ ಮೊದಲಾದುವು: ಉಪಹತಿಗೆಯ್‌ (ಕ್ರಿ). ತೊಂದರೆಮಾಡು; ಹಿಂಸೆಪಡಿಸು: ಬನದ 
ರಥಕ್ಕೆ ಹಾಸಿರುವ ಉಪಸ್ತರದ,ಮೇಲೆ ನಿಂತು... ಏನಾದರೂ ಮಂತಣ 45 ತಪಸ್ವಿಗಳ್ಳುಪಹತಿಗೆಯ್ವುದಿದಂ ತವಿಪುದೆನಗೆ ಕರ್ತವ್ಯಮಕ್ಕುಂ (ಶಬಶಂ. 
ಮಾಡುವನು (ಬುದ್ಧಪ. ೧೦೫). [ಸಂ.) | ೪-೨೪ವು). [ಉಪಹತಿ * ಗೆಯ್‌ (ಆ ಕೆಯ್ಮ್‌))' 


ಉಪಹಸಿತ 


ಉಪಹಸಿತ (ಗು). ೧. ಹಾಸ್ಯಮಾಡಲ್ಪಟ್ಟ; ನಗೆಗೆ ಗುರಿಯಾದ: 
ಉಪಹಸಿತ ಸನತ್ಕುಮಾರ ನಳಕೂಬರ ' ಮಕರಕೇತು ಸೌಂದರ್ಯನುಂ 
(ಶಾಂತಿಪು. ೧-೭೧ ವ). (ನಾ). ೨. ತಿರಸ್ಕಾರ ಅಥವಾ ಅಪಹಾಸ್ಯ 
ದಿಂದ ಕೂಡಿದ ನಗೆ. ೩. [ಕಾವ್ಯಮಾ] ಹಾಸ್ಯದಲ್ಲಿ ಒಂದು 
ಬಗೆ : ಹಾಸ್ಯವು ಆರು ವಿಧವೆಂದು ಈಚಿನ ಲಾಕ್ಷಣಿಕರು ಅಂಗೀಕರಿಸು 
ತ್ತಾರೆ. ಉತ್ತಮಪ್ರಕೃತಿ (ಎಂದರೆ ಸ್ವಭಾವ) ಉಳ್ಳವರಲ್ಲಿ ಸ್ಮಿತ ಹಸಿತ 
ಗಳೂ ಮಧ್ಯಮಪ್ರಕೃತಿಯವರಲ್ಲಿ ವಿಹಸಿತ ಉಪಹಸಿತಗಳೂ... 
ಗೋಚರಿಸುತ್ತವೆ (ಭಾರಮಾ. ೪೦೩). [ಸಂ.] 
ಉಪಹಾರ (ನಾ). ೧. ಹತ್ತಿರಕ್ಕೆ ತರುವುದು; ಸಮಾಪಕ್ಕೆ ತರು 
ವುದು. ೨. ಬಲಿ; ನೈವೇದ್ಯ; ಅರ್ಪಣೆ. ೩. ಪೂಜೆ; ಅರ್ಚನೆ: ಭರತೇ 
ಶ್ವರಚಕ್ರವನರ್ತಿಮಹೀತಳನಿಹಿತಮಣಿಕಿರೀಟರಶ್ಮಿಸಂದೋಹ ಸಾಂದ್ರ 
ಕುಂಕುಮಪಂಕದಿಂ ವಿಹಿತೋಪಹಾರನಾಗಿ (ಆದಿಪು. ೧೩-೮೨ ವ). 
೪. ಕಾಣಿಕೆ; ನಜರು : “ಉಪಹಾರಮೆನಲ್‌ ಪಸರಮೆಂದು ತಿಳಿಗೆ” 
(ಭಾರನಿ. ೬೨); ದೇವದಾನ ಅಕ್ಷೀಣಿ ಆಗಾಮಿ ಕಾಣಿಕೆ ಉಪಹಾರ 
ಮೊದಲಾಗಿ ದ್ದೆ ಸಮಸ್ತ ಆ ೫x ರಾಮಕೃಷ್ಣದೇವರವರೆ ಕೊಂಬರು 
13ನೆಯ ಶತ). ೫. ತಿಂಡಿ. "ಉಪಹಾರ 


[ಸಂ.] 


(ಮೈಆರಿ. ೧೯೩೬, ೧೭-೨ ; 


ಗೃಹ' ಪರಾ. 


ಉಪಹಾರಗೃಹ (ನಾ). ಉಪಹಾರವನ್ನು ಒದಗಿಸುವ ಮನೆ; 


ಹೋಟಿಲು: ನಮ್ಮ ಸ್ನೇಹಿತರು ಒಂದು ಉಪಹಾರಗೃ ಹವನ್ನು ತೆರೆದಿ | 
ದ್ದಾರೆ (ರೂಢಿ). [ಉಪಹಾರ * ಗೃಹ] 

ಉಪಹಾಸ (ನಾ). ೧. ವ್ಯಂಗ್ಯದಿಂದ ಕೂಡಿದ ನಗೆ; ವಿಡಂಬನೆ; 
ಹಾಸ್ಯ: ಭಾವಿಸಿ ವಂದಿಜನಂ ಪ್ರಸ್ತಾವದೊಳುಪಹಾಸ ಲವಮನೊಡರಿಸೆ 
(ಶಾಂಶಿಪು. ೩-೫೦) ; ಬಿಲ್ಲ Ni ನ ಮೇಲೆ ಚಾಚಿದ ಗಲ್ಲದುಪಹಾಸದ 
ನುಡಿಯ ಮೈಭುಲ್ಲಣೆಯ (ಕುವ್ಯಾದ್ರೋ. ೧೭-೩೩). ೨. ತಿರಸ್ಕಾರ; 
ಅಲ್ಲಗಳೆಯುವುದು. [ಸಂ.7 

ಉಪಹಾಸಕ (ನಾ). ವಿಡಂಬನಕಾರ. [ಸಂ.] 

ಉಪಹಾಸನ (ನಾ). [ರಾಜನೀ] ಹದಿನಾರು ಬಗೆಯ ಸಂಧಿಗಳಲ್ಲಿ | 
ಒಂದು: ಸಂಧಿ ಯಾವುವೆಂದೊಡೆ:--ಸಂಪ್ರದಾನ ಕಪಾಲ ಉಪಹಾಸನ 


A ಸ್ಕಂಧೋಪನಯಮೆಂದು ಸೋಡಶವಿಧಮಕ್ಕುಂ (ಪಂಚತಂ. 
೨೨೦-೮). [ಸಂ.] 
ಉಪಹಾಸಿ (ಗು). ಹಾಸ್ಯಮಾಡುವ; ತಿರಸ್ಕರಿಸುವ: ನಿರಾಕುಳ 


ಸ್ವಾಂತನಪಗತರಾಜ್ಯ ಚಿಂತನಮರಸೌಂದರೀವಿಳಾಸೋಪಹಾಸಿ ಗಗನಚರ 
ಸೌಂದರೀಮನೋನಯನಸೌಂದರನಾಗಿ (ಆದಿಪು. ೧-೮೧ ವ)- 
[< ಸಂ. ಉಪಹಾಸಿನ್‌] 
ಉಪಹಿತ (ಗು). ೧. ಕೂಡಿರುವ; ಸೇರಿರುವ; ಸಂಬಂಧಿಸಿದ: 
ಮೂಡಣ ಭರತದೊಳ್‌ ಉಪಹಿತಲೋಭೆವಶಜನಪರಿಪೂರ್ಣ ನಾನಾನಗರ 
ನಂದನವನನದೀರತ್ನನಿಕರಾಕರ ಸರಃಕೇದಾರಸಾರ ಸಂಪದ್ವಿಷಯಮಪ್ಪ 


ಅಳಕಾವಿಷಯಮೆಂಬ ದೇಶದೊಳ್‌ (ಚಂದ್ರಪು. ೪-೭೯ ವ); ತಿಳಿ ಬಗೆಯಿಂ / 


ಪರಮಾರ್ಥಾದ್ಯುಪಹಿತಮಂ ಹಿತಮಂ ನೀಂ (ಸೌನಂದ. 
೨. ಇಡಲ್ಪಟ್ಟ. ೩. ಅವಲಂಬಿಸಿದ. (ಸಂ.3 
ಉಪಹೃತ (ಗು). ೧. ಹತ್ತಿರಕ್ಕೆ ತರಲ್ಪಟ್ಟ; ಕರೆತರಲಾದ. 
೨. ಅರ್ಪಿಸಲ್ಪಟ್ಟಿ ; ಕಾಣಿಕೆಯಾಗಿ ಕೊಟ್ಟ. [ಸಂ.] 
ಉಪಹ್ವರ (ನಾ). ೧. ಸಮಾಪದಲ್ಲಿರುವ ಪ್ರದೇಶ; ನೆರೆಹೊರೆ; 
ಹತ್ತಿರದಲ್ಲಿರುವ ಸ್ಥ ಳ. ೨. ರಹಸ್ಯ ಪ್ರದೇಶ; ಗುಪ್ತವಾದ ಸ್ಥಳ: 
“ರಹಃ ... ಉಪಹ್ವ x - ಈ೯ಐಕಾಂತಂ? (ಹಲಾಯು.೧೧೭-೨೩). 


[Aೆಂ.] 


೯-೪೯). 


೯೫೦ ಉಪಾಕರಣ 


| ಉಪಳ “ಉಪಲ' ನೋ. 

ಸಂಗ (ನಾ). ೧. ಮುಖ್ಯವಾದ ಅಂಗದ ಒಳವಿಭಾಗ; ಅಂಗ 
ದೊಳಗಿನ ಅಂಗ್ರ--ಅಂಶ: ಒಡಲನಾವರಿಸಿದಂಗೋಪಾಂಗ 
ಸಂಕುಳದ ನಡುವೆ ನಯನದ್ವಯಂಗಳು (ಹಚಕಾ. ೨-೫). ೨. ಹಣೆ 
ಯಲ್ಲಿಟ್ಟು ಕೊಳ್ಳುವ ಗಂಧದ ಬೊಟ್ಟು, ತಿಲಕ. ೩. ಶಾಸ್ತ್ರದ 
ಅಥವಾ ವೇದದ ಬೇರೆಬೇರೆ ವಿಭಾಗ; ಮಾಮಾಂಸೆ, ನ್ಯಾಯ, 
ಪುರಾಣ, ಸ್ಮೃತಿಗಳೆಂಬ ವೇದಗಳ ನಾಲ್ಕು ಉಪಾಂಗಗಳು. 
೪. [ಸಂಗೀತ] ರಾಗದ ಜಾತಿಗಳಲ್ಲಿ ಒಂದು ಬಗೆ: ಉದಿಸಿದುವು 
ರಾಗಾಂಗ ಭಾಷಾಂಗಮಾ ಕ್ರಿಯಾಂಗಮುಪಾಂಗಮೆಂಬ ನಿಜಭಾಷೆ 
ಯೊಳು ನೂಜಕೊಂದು ರಾಗಂಗಳು (ಮಂಗರಾ. ೨೪-೫). ೫, [ಸಂಗೀತ] 
ಒಂದು ವಾದ್ಯ ವಿಶೇಷ; ಉಪ್ಪುಂಗ: ಚೆಂಗು ದಂಡಿಗೆ ಮುಖವೀಣೆ 
ತಿತ್ತಿ ಜಂತ್ರವುಪಾಂಗ ಮುಂತಾದುವನಾಂತು (ಭರಚ. ೪೭-೪೭). [ಸೆಂ.] 

ಉಪಾಂತ (ನಾ). ೧. ಸಮಾಪ; ಹತ್ತಿರ: “ಸಮಾಪಂ... 
ಅಪದಾಂತರಂ - ಈ ೧೮ ಸಮಾಪಂ? (ಹಲಾಯು. 
೨. ಒಂದು ಬಿಟ್ಟು ಕಡೆಯದು. "ಉಪಾಂತಾಕ್ಷರ' ಪರಾ. [ಸಂ.] 

ಉಪಾಂತಾಕ್ಷರ (ನಾ). ಕೊನೆಯ ಅಕ್ಷರಕ್ಕೆ ಹಿಂದಿನ ಅಕ್ಷರ: 
ಪೊಟಗು ಒಳಗು ಪೊಸತು ಪಚಿದು ಎಳದು ಎಂಬಿವರ್ಕೆ ಸಮಾಸವಿಷಯ 
ದೊಳುಪಾಂತಾಕ್ಷರಕ್ಕೆ ಲೋಪಮಾಗಿ (ಶಮದ. ೫೮ ವೃತ್ತಿ). 

(ಉಸಾಂತ + ಅಕ್ಷರ] 

ಉಪಾಂತ್ಯ (ನಾ). ೧. ಹತ್ತಿರ; ಸಮಾಪ: ಅಮಿತ ಜಿನಮಾಳಿಯೊಳ್‌ 
ವರ್ಧಮಾನಜಿನನೆಂತುಪಾಂತ್ಮದೊಳ್‌ ನೆಗಟ್ಟವೊಲ್‌ (ಸುಕುಮಾ. 

| ೧-೨೪). ೨. ಕಡೆಯ ದರ ಸಮಾಪದ್ದು ; ಕೊನೆಯದರ ಹಿಂದಿ 
ನದು: ಉಪಾಂತ್ಯದಕಾರದ ನೆಲೆಯೊಳೊಕಾರಂ..,. ಅಕ್ಕುಂ(ಕಾವ್ಯಾವ. 

| ೩೦). [ಸಂ.] 

ಚ| ಉಪಾಂಶು (ನಾ). ೧. ಗುಟ್ಟು; ರಹಸ್ಯ: ಸುರಾರಿ ಕುತರ್ಕೋಕ್ತಿಯ 

| ನೆಂತು ಪೂಣರ್ಹ ಬೆಸವೇಟ್ಲನದಂ ಮಾರ್ಕೊಂಡುಪಾಂಶುವೆನ್ನದುದರ್ಕ 


10 


ಉಪಾಂತಂ, 
೧೧೫-೭೮). 


13 


20 


| 
"| 


ಪರಿಜ್ಞಾನದಾನಪತಿ ಕೈಕೊಂಡ ೦ (ಜಗವಿ. ೫-೬೫). ೨. ಇತರರಿಗೆ 
ಕೇಳಿಸದಂತೆ ಮೆಲುದನಿಯಲ್ಲಿ ಉಚ್ಚರಿಸುವುದು. "ಉಪಾಂಶು 
ಜಪ' ಪರಾ. [ಸೆಂ.] 

ಉಪಾಂಶುಜಪ (ನಾ). ಇತರರಿಗೆ ಕೇಳಿಸದಂತೆ ಮೆಲುದನಿಯಲ್ಲಿ 
ಉಚ್ಚರಿಸುವ ಮಂತ್ರ: “ತನ್ನ ಕಿವಿಗಳಿಗೆ ಮಾತ್ರ ಕೇಳಿಸುವ ಹಾಗೆ 
ಓಷ್ಮಸ್ಪಂದಮಾತ್ರದಿಂದ ಜಪಿಸುವುದೇ ಉಪಾಂಶುಜಪನೆನಿಸುವುದು * 
(ಅಷ್ಟ್ರಾವಿ. ೯). [ಉಪಾಂಶು + ಜಪ] 

ಉಪಾಂಶುವಧೆ (ನಾ). ರಹಸ್ಯವಾಗಿ ನಡಸುವ ಕೊಳೆ; ಗುಟ್ಟಾಗಿ 
ಕೊಲ್ಲುವುದು. "ಉಪಾಂಶುವಧೆಗೆಯ್‌? ಪರಾ. ರಾಚ? 

ಉಪಾಂಶುವಧೆಗೆಯ್‌ : (ಕ್ರಿ). ರಹಸ್ಯವಾಗಿ ಕೊಲ್ಲು; ಗುಟ್ಟಾಗಿ 
ಕೊಲೆಮಾಡು : ಮದೀಯಜನಕನಂ ಚಂದ್ರೋದರ ವಿಯಚ್ಚರೇಂದ್ರ 
ನನುಪಾಂಶುವಧೆಗೆಯ್ವುದುಮೆಮ್ಮ ಪರಿಜನಮೋಡಿವೋಗಿ (ಪಂರಾಮಾ, 
೯-೧೩೨ ವ). [ಉಪಾಂಶುವಭೆ + ಗೆಯ್‌ (ಆ ಕೆಯ್ಮ್‌)) 

ಉಪಾಂಸು (ನಾ). ರಹಸ್ಯ; ಗುಟ್ಟು : ವಿಕ್ರಮಾರ್ಜುನಂ ಬಿಲ್ಲೊಳಲುಂ 
ಭೀಮಸೇನಂ ಗದೆಗೊಳಲುಮಾಂಪುದರಿದುಪಾಂಸುವದೆ ಕೆಯ್ದೆ ಮಾಡುವು 
ದುತ್ತಮಪಕ್ಷಂ (ಪಂಪಭಾ. ೨-೯೦ ವ). [< ಸಂ. ಉಪಾಂಶು] 

ಉಪಾಕೆರಣ (ನಾ). ೧. ಸಮಾಪಕ್ಕೆ ತರುವುದು ; ಹತ್ತಿರಕ್ಕೆ ಬರ 
ಮಾಡಿಕೊಳ್ಳುವುದು ; ಕರೆಯುವುದು. ೨. ಸಂಸ್ಥಾರ ಪೂರ್ವಕ 
ವಾಗಿ ವೇದವನ್ನು ಗ್ರಹಿಸುವುದು. ೩. ಯಾಗದಲ್ಲಿ ಮಂತ್ರ 
ಪೂರ್ವಕವಾಗಿ ಯಜ್ಞಪ ಶುವನ್ನು ಪ್ರೋಕ್ಷಿಸುವುದು. Xo] 


30 


33 


40 


43 


ಉಪಾಕರ್ಮ 


ಉಪಾಕರ್ಮ (ನಾ). ೧. ಆರಂಭ; ಉಪಕ್ರಮ; ಸಿದ್ಧತೆ. ೨. ಪ್ರತಿ 
ವರ್ಷವೂ ಶ್ರಾವಣಮಾಸದ ಹುಣ್ಣಿ ಮೆಯಂದು ಆಚರಿಸು ನಿವ 
ಕರ್ಮ; ; ಜನಿವಾರದ ಹಬ್ಬ ; ಶ್ರಾವಣಿ. [< ಸಂ. ಉಪಾಕರ್ಮನ್‌] 
ಉಪಾಕೃತ (ಗು). ೧. ಸಮಾಪಕ್ಕೆ ಒಯ್ಯಲ್ಪಟ್ಟ ; ಬರಮಾಡಿ 


೪೫ಗಿ 


ಉಪಾಧಿ 


ಉಪಾದಿಕೆ (ನಾ). ಹಿಂಸೆ; ತೊಂದರೆ: ಹಸಿವುಳ್ಳನ್ನಕ್ಕ ವ್ಯಾಪಾರ ಬಿಡದು 
ಶೀತವುಳ್ಳನ್ನಕ್ಕವುಪಾದಿಕೆ ಬಿಡದು (ಪದಗೋ. ೧೨೬-೧೧೮). 
[< ಸಂ. ಉಪಾಧಿಕಾ] 

ರ್ಯ ನೋ 


ಉಪಾಜಿಯ "ಉಪಾ 


ಕೊಂಡ. (ನಾ). ೨. ಯಾಗದಲ್ಲಿ ಮಂತ್ರಪೂರ್ವಕವಾಗಿ ವಧಿಸಿದ| 5] ಉಪಾಡೇಯ (ಗು). ತೆಗೆದುಕೊಳ್ಳಲು ಯೋಗ್ಯವಾದ ; ಸ್ವೀಕಾರಕ್ಕೆ 


ಯಜ್ಞ ಪಶು : “ಮಂತ್ರಿಸಿದ ಪಶು ಉಪಾಕೃತಮೆಂಬುದು? (ಹಲಾಯು. 
೬೯-೨೬೩). (ಸೆಂ. } 

ಉಪಾಖ್ಯಾನ (ನಾ). ೧. ಹಿಂಜಿ ನಡೆದಿರುವ ವಿಷಯವನ್ನು ತಿಳಿಸು | 
ವುದು; ಕೆಸೂರ್ವಕಥೆ. ೨. ಮುಖ್ಯವಾದ ಕಥೆಯ ನಡುವೆ" ಬರುವ 
ಸಣ ಕಥೆ: ಪೆಜವುಮುಪಾಖ್ಯಾನ ಕಥೆಗಳೊಳಮೊಂದುಮಂ ಕುಂದಲೀ! 
ಯಡೆ ಪೇಟಸ್ಸಿ ೦ (ಪಂಪಭಾ. ೧೪-೫೨ ವ). [ಸಂ.] 

ಉಪಾಗಮ (ನಾ). ೧. ತಲಪುವುದು; ಬಂದು ಸೇರುವುದು. 
೨. ಒದಗುವುದು; ಉಂಟಾಗುವುದು. ೩. ಸಮ್ಮತಿ; ಒಪ್ಪಿಗೆ. 
೪. ವಾಗ್ದಾನ; ಮಾತುಕೊಡುವುದು. ೫. ಅಮುಖ್ಯ ಅಥೆವಾ 
ಗೌಣವಾದ ಆಗಮ. [ಸೆಂ.] 

ಉಪಾಗಿ (ನಾ). ಒಂದು ಗಿಡದ ಹೆಸರು: ಮಂತುಳ್ಳಿ ಉಪಾಗಿ, ಮೆಂತೇ 
ಹುಳಿ (ಮೈಔಗಿ. ೩೮-೭೫೪). [?] 

ಉಪಾಗ್ರ (ನಾ). ೧. ಅಗ್ರದ ಹಿಂದಿನದು; ಉಪಾಂತ್ಯು.೨. ಅಧೀನ 
ವಾದುದು; ಗೌಣ: *ಉಪಾಗ್ರ 0, ಉಪಸರ್ಜನಂ- ಈ ೨ 
ಫೊ[ಹೊ]ರ್ದುಗೆ? (ಹಲಾಯು. ೧೨೬-೭೮). [(ಸೆಂ.] 

ಉಪಾತ್ತ (ಗು). ೧. ಸಂಪಾದಿಸಲ್ಪಟ್ಟ ; ಪಡೆದ: ಉಪಾತ್ತ ba 
ಪಯೋಧರಾಸ್ಕ ತೆಯಿಂ ಪೋಲ್ತುದಭ್ರಾಗಮಂ ಸಗರ್ಭೂ ೦ಗನೆಯಂ; 
(ಚಂದ್ರಪು. Mh ೨. ಉಂಟುಮಾಡುವ ; ತರುವ: ಸುಖಮಿದು 
ದುಃಖೋಪಾತ್ತಮಿದೆಂದಜಕಿಪುಗುಮಾ ಪರಮ ಕವಿಪ್ರಧಾನರಾ ಕಾವ್ಯಂ 
ಗಳ್‌ (ಕವಿರಾ. ೧-೧೮). ೩. ಒಯ್ಯಲ ಬಲ ಟ್ಟಿ ; 
ಲ್ಪಟ್ಟಿ ; ಸ್ವೀಕರಿಸಿದ. (ನಾ). ೫. ಮದವಿಳಿದ ಆನೆ: “ಮದವಿಟಕಿ 
ದಾನೆ ಉಪಾತ್ತ (ಪಾಕಾಂ. ಉವ್ವಾಂತ) ಮೆಂಬುದು೫ (ಹಲಾಯು. 
೩೭-೬೭). [ಸಂ.] 

ಉಪಾತ್ಯಯ (ನಾ). ಕ್ರಮ ಅಥವಾ ಸಂಪ್ರದಾಯದ ಉಲ್ಲಂಘನೆ; 
“ಕ್ರಮತಪ್ಪುವುದು” (ಅಮರ. ಟೀಕೆ). [ಸಂ.7 

ಉಪಾದಾನ (ನಾ). ೧. ತೆಗೆದುಕೊಳ್ಳುವುದು; ಸ್ವೀಕರಿಸುವುದು ; | 
ಗ್ರಹಿಸುವುದು ; ಗ್ರಹಿಕೆ. ೨. ಒಯ್ಯುವುದು. &. ಹಿಂದೆಗೆದುಕೊಳ್ಳು | 
ವುದು; “ವಿಷಯಗಳ ದೆಸೆಯಿಂದ: ಕಣ್ಣು ಮೊದಲಾದ ಇಂದ್ರಿ | 
ಯಗಳನ್ನು ಹಿಂದಿರುಗಿಸುವಿಕೆ ” (ಅಮರ. ಜೀ). ೪. ಉತಾರ. 
ಪಾರಿತೋಸಿಕ, ೫. ಲಂಚ : *“ಲಂಚಃ, ಉತ್ಕ್ರೋಚಃ, ಉಪಾದಾನಂ, (ಕ 
ಉಪಚಾರ, ಆಮಿಷಃ- ಈ ೫ ಲಂಚಂ? (ಹಲಾ ಯು . ೭೧-೨೮೦). 
೬. ವಸ್ತುವಿನ ಮೂಲ ಸಾಮಗ್ರಿ. "ಉಪಾದಾನಕಾರಣ' ಪರಾ. 
೭. ಭಿಕ್ಷೆ; ತಿರುಪೆ: ಉಪಾಡಾನಕ್ಕೆ ಯಾರು ಬಂದರೂ ಅಟ್ಟು ಕ್ರದ್ಧನು 
(ನೀತಿಚಿಂ. x, ೩). 

ಉಪಾದಾನದವರು - ಭಿಕ್ಷುಕರು; ತಿರುಪೆಯವರು : ಆಪ್ತರಾದ 

ಕೆಲವು ಗೂಢಚಾರರಿಗೆ ಉಪಾದಾನದನರ ವೇಷವನ್ನು ಹಾಕಿಸಿ ಕಳುಹಿಸುತಾ 
(ಮುಸುಗ. ೫೫). [ಸಂ] ; 

ಉಪಾದಾನಕಾರಣ (ನಾ). ಮೂಲಕಾರಣ; ಮೂಲ ಸಾಮಗ್ರಿ: | 
ಈಪ ಪ್ರಪಂಚಕ್ಕೆ ಪ್ರಧಾನನೆಂಬ ಮೂಲಪ್ರಕೃತಿಯೇ ಷ್ಟ ಪಸ 
ಣವು ಗಾ ಭೂಷಣಗಳಿಗೆ ಭರಗಾಗವಂತೆ. ಪರಿಣಮಿಸುವ ತವ 
(ಹಿಂದಸಾ. ೯೩). [ಉಪಾದಾನ + ಕಾರಣ] | 


13 


20 


30 


40 


ಒಯ್ದ. ೪. ಫ್ರಿಕೊಳ್ಳ 3 ಉಪಾದ್ಯ, 


ಅರ್ಹವಾದ ; ಗ್ರಾಹ್ಯವಾದ: ನಿನ್ನ ಬೆಸಗೊಂಡ ತತ್ತ್ವಮುಂ 
ಹೇಯೋಪಾದೇಯರೂಪದಿಂ ದ್ವಿವಿಧಮಕ್ಕುಂ (ಆದಿಪು. ೧೦-೬೧ ವ). 
[ಸಂ.] 

ಉಪಾದೇಶ (ನಾ). ಸೂಚನೆ; ನಿರ್ದೇಶನ: ಆದಾನಟ್‌ವೋರುಂ 
ಅಟವಲ್ಪಲಕ್ಟಿದೋರ್‌ ಮನದೆ ನೆನೆವೋರುಂ ಅಲಮೆನೆನ್ನುಪಾದೇಶಂ 
ಕೊಡುವೋರುಂ ಪಣ್ಚ ಮಹಾಪಾತಕ ಸಂಯುಕ್ತರಪ್ಪೊ ೦೯ (ಎಕ. ೪, 

675). [ಸೆಂ.] 

ಉಪಾದ್ಯ, ಉಪಾದೆಯ, ಉಪಾಧ್ಯ (ನಾ). ೧. ಉಪಾಧ್ಯಾಯ; 

ಶಿಕ್ಷಕ: ರುಗ್ವೇದವನೋದಿಸುವ ಖಂಡಿಕದ ಉಪಾದ್ಯರ ಜಿ (ವಿತಕ್ಕೆ 

ವರ್ಷ ೧ಕ್ಕೆ ಗದ್ಯಾಣಂ ಆಜು (ಎಕ. 111, ತಿರುಮ. ೨೭-೩೩; 1290); 

ಬಾಲ್ಯದಲ್ಲಿ ತಂದೆಯೂ ಉಪಾದ್ಮನೂ . .. ವಿದ್ಮೆ ಕಲಿಸಿದರು (ಕಥಾಮಂ. 

೧೧೨). ಉಪಾಜೆಯೆ: ೧. (೬). ಉಪಾಧ್ಯೆ : ೧. ಪುರಾಣವ ಹೇಳುವ 

ವೆಂಕಣ್ಣ ಉಪಾಧ್ಯರಿಗೆ (ಎಕ. ೪1, ಶಿವಮೊ. ೭೦-೧೭ ; 149); ಏನು 

ಸುದ್ದಿಯುಪಾಧ್ಯರೆದ್ದಿರಿದೇನು ಧನುವಿಂಗಲ್ಲಲೇ (ಕು ವ್ಯಾ ಆ. ೧೫-೧೦) ; 
ಗುತ್ತಿನ ಭಂಟರು , .. ಉಪ್ಪಿನಂಗಡಿ ಉಪಾಧ್ಯರು ಮೊದಲಾದವರೆಲ್ಲರೂ 
ಬಂದಿದ್ದರು (ಈಕಥೆ. ೧೦೭). ೨. ಉಪಾಧ್ಯಾಯನಿಗೆ ಕೊಟ್ಟ ವೃತ್ತಿ 

(?) : ಅತಿಮೋಘ ಹೊಂನಿಭಟ್ಟಿ ರ ದೇವರ ಭಟರಿಗೆ ಸಲುವ ಉಪಾಧ್ಯ್ಮಕೆ 

ಜ್ಯೋತಿಷ್ಯಕೆ ಸ್ವಾಸ್ತೆಯಿರಲಾಗಿ (ಎಕ. ೪1, ತರೀಕೆ. ೨೧-೩೦ ; 1655). 

[ಆ ಸೆಂ. ಉಪಾಧ್ಯಾಯ] 

(ಗು). ಮೊದಲನೆಯದರ ಹತ್ತಿರದ; ಎರಡನೆಯ: 
ಪುರುದೇವಾಜಿತದೇವರಿರ್ವರೆ ದಲಾದ್ಯೋಪಾದ್ಮ ತೀರ್ಥೇಶ್ವರರ್‌ (ಅಜಿಪು. 
೧೨-೭). [ಸೆಂ.] 

ಉಪಾದ್ರಿ (ನಾ). ೧. ಬೆಟ್ಟದ ಸಮಾಪ, ಹತ್ತಿರ. ೨. ಸಮಾಪದ 
ಬೆಟ್ಟಿ: ವಿಷಯಸೌಖ್ಮಾಯತ್ತನತ್ಯಂತ ಲೋಭವಿಷಗ್ರಸ್ತ ನುಪಾಡ್ರಿ ಯೊಳ್‌ 

* * ಬೆಂದು (ಆದಿಪು. ೫-೪). [Aಂ.] 

ಉಪಾಧಿ, (ನಾ). ೧. ಧರ್ಮದ ವಿಷಯವಾಗಿ ಮಾಡುವ ಚಿಂತನೆ. 
೨. ಕುಟುಂಬ ಪೋಷಣೆಯಲ್ಲಿ ನಿರತನಾದ ವ್ಯಕ್ತಿ. [ಸಂ.] 

ಉಪಾಧಿ (ನಾ). ೧. ತೋರಿಕೆ; ವೇಷ; ಮೋಸ; ವಂಚನೆ; 
ಯುಕ್ತಿ. ೨. ಒಂದು ವಸ್ತು ಇತರ ವಸ್ತುಗಳಿಗಿಂತ ಬೇರೆಯ 
ದೆಂದು ತೋರಿಸುವ ವಿಶಿಷ್ಟಗುಣ; ವಿಶೇಷ ಲಕ್ಷಣ. 
೩. ಬಿರುದು; ಪ್ರಶಸ್ತಿ; ಪದವಿ: ಯಾವ ಉಪಾಧಿಗಳ ಚಿಂತೆ 
ಚಾಪಲ್ಯವೂ ಇಲ್ಲದೆ ಹಿಡಿದ ವ್ರತವನ್ನು ನಿಸ್ಮೆಯಿಂದ ಸಾಧಿಸಬಲ್ಲವನು 
(ಬಂಕಿಮ. ೧೮೫). ೪. ಸಂಬಂಧಿಸಿ ದ್ದು; ಲಗತ್ತಾದದ್ದು : ಯಾ 
ಗ್ರಾಮದ ಚತುಸ್ಸೀಮೆಗೆ ಸಲುವ , . . ಹಲ ಉಪಾಧಿಗಳೂ ಸಹ ಸೇರ್ಸಿ 
ಕೊಟ್ಟಿವು (ಸೌಇಇ. 1-1, ೪೬೩-೮; 1470) ; ಅಂತಃಕರಣದ ಉಪಾಧಿ 
ಯಿಂದ ಕೂಡಿದ ಕೇವಲ ಚೈತನ್ಯವೇ ಜೀವ (ಅಮೃತ. ೩-೨೧ ಟೀಕೆ). 
೫. ಕಾರಣ; ಹೇತು. ೬. ಹಿಂಸೆ; ತೊಂದರೆ; ಉಪದ್ರವ: ಎಲ್ಲಿ 
ಸುಳಿದಡೆ ಅಲ್ಲಲ್ಲಿ ಉಪಾಧಿ ಬಿಡದಯ್ಯ ಈ ಉಪಾಧಿಗೆ ಅಪಾಯವನಿತ್ತು 
ನಿರುಪಾಧಿಯಲ್ಲಿ ನಿಲಿಸಯ್ಕ (ಆದವ. ೨೬) ; ಎತ್ತುಗಳ ಕೊಂಬುಗಳಿಗೆ 
ಉಪಾಧಿಯಿಲ್ಲದಂತೆ ಪಂಜುಗಳನ್ನು ಕಟ್ಟ (ಮಹಾವಂ. 11, ೧೧೪). 

[ಸಂ,) 


ಕೊಪ್ಪ. ೩೮-೯; 


ಉಪಾಧಿಕ 


ಉಸಾಧಿಕ (ನಾ). “ಅತ್ಯಧಿಕ ನಿಷಯಲಂಪಟ ; - ಸಂಸಾರಭಾರವ 
ಹೊತ್ತ ವ? (ಚನ್ನವ. ಕೋಶ); ಊರೊಳಗಿರ್ದಡೆ ಉಪಾಧಿಕನೆಂ 
(ಪಾಕಾಂ ಸಂಸಾರಿಯಂ]ಬರು ಆಡನಿಯೊಳಗಿರ್ದಡೆ ಮೃಗನೆಂಬರು 
(ಚನ್ನವ. ಕ. ೫೨೫). [ಸಂ.] 
ಉಸಾಧಿನಂತ (ನಾ). ಬಿಡುವಿಲ್ಲದವನು ; ಗಡಿಬಿಡಿಕಾರ.(8). 
[< ಸಂ. ಉಪಾಧಿಮತ್‌] 
ಉಪಾಧ್ಯ "ಉಪಾದ್ಯ? ನೋ. 
ಉಪಾಧ್ಯಕ್ಷ (ನಾ). ಅಧ್ಯಕ್ಷರಿಗೆ ಎರಡನೆಯ ಸ್ಥಾನದಲ್ಲಿರುವವನು ಸ 
ರಾಜ್ಯಸಭೆಯ ಉಪಾಧ್ಯ ಕ್ಷ (ರೂಢಿ). (ಸಂ. 
ಉಪಾಧ್ಯತನ (ನಾ). ಉಪಾಧ್ಯಾಯ ವೃತ್ತಿ, ಕೆಲಸ: (ಮುಂಬಯಿ. 
೪-೨೮೧ ಕಿ). [ಉಪಾಧ್ಯ (< ಉಪಾದ್ಯ) + -ತನ] 
ಉಪಾಧ್ಯಾಯ (ನಾ). ೧. ಓದಿಸುವವನು; ಪಾಠಹೇಳಿಕೊಡು 
ವವನು; ಶಿಕ್ಷಕ; ಅಧ್ಯಾಪಕ: “ಅಧ್ಯಾಪಕಃ, ಉಪಾಧ್ಯಾಯಃ - 
ಈ ೨ 'ಓದಿಸುವಾತಂ” (ಹಲಾಯು. ೬೬-೨೪೬); ಉಪಾಧ್ಯ್ಮಾಯಂಗೆ 
ಕಟಮೆಯ ಕೂಲುಂ ತುಪ್ಪಮುಂ ತೊವೆಯುಮನುಣಲ್ಯೊಟ್ಟು ಕುಮಾರ 
ನನೋದಿಸುಗೆ (ವಡ್ಡಾರಾ. ೬೯-೧೩). ೨. [ಜೈನ] ಪಂಚಪರಮೇಷ್ಠಿ 
ಗಳಲ್ಲಿ ಒಬ್ಬ: ಕಣ್ಣೂ ಕಲ್ಪಿಪ್ಪುಪಾಧ್ಮಾಯರ್‌: ಜ್ಯೋತಿಸುಗೆಮ್ಮಾ 
ಚಿತ್ತ ಗೃಹದೊಳ್‌ ರತ್ನತ್ರಯಜ್ಮೋಶಿಯಂ (ಅದಿಪು. ೧-೪). [ಸಂ.] 
ಉಪಾಧ್ಯಾಯತೆ (ನಾ). - ಉಪಾಧ್ಯತನ: ಮರ್ಮರಧ್ವನಿ ಪಜಸ 
ಯಾಗೀ ಪವನಂ ಲತಿಕಾಲಾಸ್ಕೋಪಾಧ್ಯಾಯತೆಯನಜಃಪಿ ತೀಡುಗುಮಗ 
ಡೊಳ್‌ (ಶಾಂತಿಪು. ೨-೧೦೧). [ಸಂ. ಉಪಾಧ್ಯಾಯತಾ] 
ಉಪಾಧ್ಯಾಯರಹೆಸ್ಯ (ನಾ). ಉಪಾಧ್ಯಾಯರು ಶಿಷ್ಯನಿಗೆ ಬೋಧಿ 
ಸದೆ ಗೂಢವಾಗಿಟ್ಟು ಕೊಂಡಿರುವ ರಹೆಸ್ಯ : ಅಲ್ಲಿ ಯೇನಾನುಮು 
ಪಾಧ್ಯಾಯರಹಸ್ಯಮಕ್ಕು ಮದುವುಂ ಸೂಚನಾಮಾತ್ರದೊಳ್‌ ವಿದಿತ 
`ಮಕ್ಕುಂ (ಸುಕುಮಾ. ೩-೨೨ವ). [ ಉಪಾಧ್ಯಾಯ. + ರಹಸ್ಯ ]' 
ಉಪಾಧ್ಯಾಯಾನಿ (ನಾ). ಉಪಾಧ್ಯಾಯನ ಹೆಂಡತಿ. 
(ಸೆಂ. ಉಪಾಧ್ಯಾಯಾನೀ] 
ಉಪಾಧ್ಯಾಯಿ (ನಾ). ೧. ಉಪಾಧ್ಯಾಯನ ಹೆಂಡತಿ, ಪತ್ನಿ. 
೨. ವಿದ್ಯೆ ಕಲಿಸುವವಳು; ಶಿಕ್ಷಕಿ: ಸ್ತ್ರೀಯರು ವೇದಾಧ್ಯಯನವನ್ನು 
ಮಾಡಿಸುತ್ತಿದ್ದರೆಂದು ಪಾಣಿನಿ ಮೊದಲಾದವರ “ಉಪಾಧ್ಯಾಯಾ, ಉಪಾ 
ಧ್ಯಾಯಾ, ಆಚಾರ್ಯಾ?” ಮೊದಲಾದ ವ್ಯವಹಾರದಿಂದ ತಿಳಿದು ಬರುತ್ತದೆ 
( ಹಿಂದಸಾ. ೧೫೮). (ಸಂ. ಉಪಾಧ್ಯಾಯ]. 
ಉಪಾಧ್ಯಾಯಿನಿ (ನಾ). ೧. - ಉಪಾಧ್ಯಾಯಿ ೧: ಉಪಾಧ್ಯಾಯ 
ಪತ್ನೀ ಎಂಬ ಅರ್ಥದಲ್ಲಿ ಉಪಾ ಧ್ಯಾಯಿನಿ (ಹಿಂದಸಾ. ೧೫೯). 
೨.೦ ಉಪಾಧ್ಯಾಯಿ.೨ಿ : ಆಕೆ ಪ್ರೌಢಶಾಲೆಯಲ್ಲಿ ಉಪಾಧ್ಯಾಯಿನಿ 
ಯಾಗಿದ್ದಾಳೆ (ರೂಢಿ). [ಸಂ. ಉಪಾಧ್ಯಾಯಿನೀ] 
ಉಪಾನತಿ (ನಾ). ಮೆಟ್ಟು; ಪಾದರಕ್ಷೆ: “ಚರ್ಮಪಾದುಕಮುಪಾನತಿ 
ಯೆನಲ್‌' ಕೆರವು? (ಮಂಗರಾ. ೬೧-೧೮). [4 ಸಂ, ಉಪಾನಹ್‌] 
ಉಪಾನಹ (ನಾ). - ಉಪಾನತಿ: ಪ್ರದ್ಯೋತಮಾನ ಚರ್ಮರತ್ನೋ 
ಪಾನಹನಾಗಿ. .. ಆಭರಣಂಗಳಂ ತೊಟ್ಟು (ಚಾವುಂಉ. ೭೦). 
[ಸೆಂ. ಉಪಾನಹ್‌] 
ಉಪಾಯ (ನಾ). ೧. ಹತ್ತಿರಕ್ಕೆ ಬರುವುದು; ಸಮಾಪಕ್ಕೆ ಸೇರು 
ವುದು. ೨. ಸಾಧನ; ಯುಕ್ತಿ; ಹಂಚಿಕೆ: ಈ ಶಿಶುವಂ ನಮ್ಮ 
ಸಂತಾನಕ್ಕುಟಾಪಿ ಕೃತಕೃತ್ಯರಪ್ಪುದರ್ಕುಪಾಯಮಾವುದು » ೬ ಎಂದು 
ನಾಡೆಯುಂ ಮಣುಗಿ (ಜಗವಿ. ೩-೬ವ) ; ಅಪಾರಮಹಿಮೆಯ ಉಡು 
ಪಿಯ ಕೃಷ್ಣನ ಉಪಾಯದಿಂದಲಿ ನೆನೆ ಮನವೇ (ಪುರಂದ. ೧-೩೦-೬). 


೯೫೨ 


10 


20 


25 


45 


ಉಪಸಾರ 


೩. [ರಾಜನೀ] ಸಾಮ, ದಾನ, ಭೇದ, ದಂಡ ಎಂಬ ಪ್ರಸಿದ್ಧವಾದ 
ನಾಲ್ಕು ಉಪಾಯಗಳು :. ಸಾಮಾದಿಯಾಗಿ ದಂಡಪರ್ಯಂತಮಾವು 
ಪಾಯಂ ನಾಲ್ಕು ತೆಜನಕ್ಕುಂ (ಪಂಚತಂ. ೧೬೮-೨೧). ೪. [ತತ್ತ್ವಶಾ] 
ಮೋಶ್ರಸಿದ್ಧಿ ಗಾಗಿ ಅವಲಂಬಿಸುವ ಭಕ್ತಿ, ಜ್ಞಾನ, ಕರ್ಮಮಾರ್ಗ 
ಗಳು: ಭಕ್ತಿಯೋಗಕ್ಕೆ ಯೋಗವೆಂದರೆ ಉಪಾಯಮಾರ್ಗವೆಂದರ್ಥ 
(ಹಿಂದಸಾ. ೨೫೭). ೫. (ಆಲಂ). ಸುಲಭ; ನಾಜೂಕು: ಅಂತು ಆ 
ಕೆಲಸವನ್ನು ಉಪಾಯವಾಗಿ ಸಾಧಿಸಿಬಿಟ್ಟ (ರೂಢಿ). [ಸಂ) 
ಉಪಾಯಂಬಡೆ (ಕ್ರಿ). ಮಾರ್ಗವ ನ್ನು ಪಡೆ; ಅವಕಾಶವನ್ನು 
ಹೊಂದು: ಅಕಟಾ ಒಮ್ಮೆಯೆಮ್ಮುವನು ಮಡಿಹಿಸಲ್ಕಿಂದೊಂದುಪಾ 
ಯಂಬಡೆದು (ಬಸಪು. ೫೮-೪೨). [ಉಪಾಯ + ಪಡೆ] 
ಉಪಾಯಗಾರ (ನಾ). 'ಯುಕ್ತಿವಂತ; ತಂತ್ರಿ: “ಪ್ರವೀಣ... 
ಕುಶಲಃ - ೧೦ ಕೆಲಸದ ಉಪಾಯಗಾರನ ಪೆಸರು” (ಸಿದ್ಧಾಂತಿ. ೨೭೮); 
ನರಿ ತುಂಬ್ಲಾ ಉಪಾಯಗಾರ ಪ್ರಾಣಿ (ರೂಢಿ). 
[ಉಪಾಯ + -ಗಾರ (ಆ -ಕಾಜ)] 
ಉಪಾಯನ (ನಾ). ೧. ಹತ್ತಿರ' ಹೋಗುವುದು ; ಸಮಾಪಿಸುವುದು. 
೨. ಕೈಕೊಳ್ಳುವುದು; ಅಂಗೀಕರಿಸುವುದು. ೩. (ಪ್ರೀತಿಯಿಂದ 
ಕೊಡುವ) ಕಾಣಿಕೆ; ನಜರು; ಉಡುಗೊರೆ: *ಉಪದಾ, 
ಪ್ರಾ ಭೃತ ೦, ಉಪಗ್ರಾಹ್ಯಂ, ಉಪಾಯನಂ- ಈ ೪ ಪಾಗುಡಂ? 
(ಹಲಾಯು. ೭೧-೨೮೦) ; ಅಪಾರಪುಣ್ಯ ಪುಣ್ಮಾಂಗನಾಜನಕ್ಕೆ ಪಂಚರತ್ನ 
ದುಪಾಯನಮವಧಿತ್ತು (ಪಂರಾಮಾ. ೫-೧೨೭ ವ). ಸಂ.) 
ಉಪಾಯನಂಗೆಯ್‌ (ಕ್ರಿ).. ಕಾಣಿಕೆಯನ್ನು ಕೊಡು; ನಜರನ್ನು 
ಒಪ್ಪಿಸು: ಗಂಧವಾಹಂ ಸುಗಂಧಸಾರಮನುಪಾಯನಂಗೆಯ್ಕೆ (ಶಬಶಂ. 
೨-೪೨). [ಉಪಾಯನ * ಗೆಯ್‌ (೮ ಕೆಯ್‌)] 
ಉಪಾಯನಂಬೆರಸು (ಅ). ಕಾಣಿಕೆಯೊಡನೆ ಕೂಡಿ; ನಜರಿನೊಡ 
ಗೂಡಿ :' ದೂರಾವನತಮಸ್ತಕರಾಗಿ ತಮ್ಮ ತಂದುಪಾಯನಂಬೆರಸು ರತ್ನ 
ಕರಂಡಮಂ ಮುಂದಿಟ್ಟಾಗಳ್‌ (ಆದಿಪು. ೪-೮೬ ವ). 
[ಉಪಾಯನ + ಬೆರಸ್ಕು] 
ಉಪಾಯೆಪರ (ನಾ). - ಉಪಾಯಗಾರ : ಕಿಜಕಿದಾಗಿರ್ದೊಡದೇನು 
ಪಾಯಪರನೊರ್ವಂ ಕೋಟಗೀಡಕ್ಕು ... ಸನ್ನೆ ಸಾವಿರ ಕಾಲಾಳಿನ 
ಸತ್ವವೈ (ಸೋಮೇಶ. ೧೧). [Xo.] 
ಉಪಾಯವಾದಿ (ನಾ). ಉಪಾಯದಿಂದ ಕೆಲಸವನ್ನು ಸಾಧಿಸಬೇ 
ಕೆಂದು ವಾದಿಸುವವನು : ಉಪಾಯವಾದಿಗಳು ಮತ್ತು ಖಂಡಿತವಾದಿ 
ಗಳಲ್ಲಿ ಭಿನ್ನತೆ ಈ ಬಗೆಯಾಗಿತ್ತು (ದಾದಾನ. ೧೫೯). 
[< ಸಂ. ಉಪಾಯನಾದಿನ್‌] 
ಉಪಾಯವೇಡಾಂತೆ (ನಾ). (ಆಲಂ) ಸುಲಭವಾಗಿ ಕಾರ್ಯ 
ಸಾಧನೆಮಾಡಲು ಸಾಧಕವಾದ ತತ್ತ್ವ ಜ್ಞಾ ನ; ಅನುಕೂಲ 
ಸಿಂಧು. [ಉಪಾಯ + ವೇದಾಂತ] 
ಉಪಾಯಾಂತರ (ನಾ). ಬೇರೊಂದು ಉಪಾಯ :: ಏನಾನುಮೊಂದು 
ಪಾಯಾಂತರಮಂ ನೀಗಲ್‌ ನೆಜಕಿಯದೆಯನುಪಮನೀ ಗಣಿದದಿನಾನೆ 
ಮಾಡಿ ನುಡಿದಂ ಬಗೆಯಂ (ಕವಿರಾ. ೩-೧೩೦). 
[ಉಪಾಯ + ಅಂತರ] 
ಉಪಾರ, ಉಪರ, ಉಪ್ಪಾರ್ಕ (ನಾ). ನೈವೇದ್ಯ: ದೇವರ ನಿತ್ಮದ 
ಉಪಾರಕೆ (ಬೊಂಕಶಾ. ೧೯೩೪, ರಾಣಿಬೆ. ೧೦೦-೬ ; 1215); ದೇವರಿಗೆ 
ತ್ರಿಕಾಲದ ಉಪಾರದೆ. .. ಮಾನ್ಯ (ಎಕ. ೪1, ಕೊಪ್ಪ. ೧೦-೧ ; 1327); 
ಮಹಾದೇವರಿಗೆ ಮೊಸರ ಉಪಾರಕ್ಕೆ (ಸೌ ಇಇ. 1x-i, ೪೭೯-೨೧; 
1510) ; ಕೊಟ್ಟ ಭಕ್ಷ್ಯವ ಹರಿಗುಪಾರವನಿಟ್ಟು (ಪ್ರಹ್ಲಾಚ. ೭-೭೯). 


ಉಪಾರಗಡುಗೆ ಇ ಉಪಾಸಂಪತ್ತು 


ಉಪರ : ಕಲಿನಾಥದೇವರಿಗೆ ಪಾತ್ರಕೆ ಉಪರಕೆ ಕೊಟ್ಟ ಕೆಇ (ಸೌಇಇ.! 'ಉಪಾಲಂಭಂಗೆಯ್‌ (ಕ್ರಿ). ನಿಂದಿಸು; ದೂಹಿಸು: ಮೇಲಾದ 
1-1, ೩೭೬-೭ ; 1276), ಉಪ್ಪಾರ : ನಂದೀಶ್ವರದೇವರ ವುಪ್ಪಾರಕೆ ಪ ಪಾಂಡುಸುತರನುಪಾಲಂಭಂಗೆಯ್ಯುತಿರ್ಪ ದುರ್ಯೋಧನನಂ ಲೀಲೆಯೆ 


೧ (ಎಕ. ೪1, ಕಡೂರು: ೪೯-೫೭ : 1291); ಊರೆಲ್ಲಾ ಉಪ್ಪಾರ ಕೊಂಡು | | ನುಂಗುವ ಮೃತ್ಮು (ಪಂಪಭಾ. ೩-೬). 
ಹೋಗುವಾಗ ನಮ್ಮತ್ತೆ ಮಾಸಲು ಭತ್ತ ಕುಟ್ಟಿದಳು (ಕನ್ನಗಾ. ೨೬): [ಉಪಾಲಂಭ + ಗೆಯ್‌ (೮ ಕೆಯ್‌,)] 
[< ಸಂ. ಉಪಾಹಾರ] 5! ಉಪಾಲಂಭನ (ನಾ). - ಉಪಾಲಂಭ ೩: 'ನಿಷ್ಕರುಣಿಯಾದೆಯೆಂ 

ಉಪಾರಗಡುಗೆ, ಉಪ್ಪಾರಗಡುಗೆ (ನಾ). ನೈನೇದ್ಯ ಸಾಮಗ್ರಿಯ | | `ದೋರೊರ್ಮೆ ಸಂಭ್ರಮದಿನುಪಾಲಂಭನಂ ಮಾಡಿಯುಂ (ಕಾದಂಪೂ. 

ನ್ನುಳ್ಳ ಪಾತ್ರೆ (?): ಚಯಿತ್ರಮಾಸದ ದವನವುಪಾರಗಡುಗೆಯ ದಕ್ಷಿಣೆ, | ₹೨೭). [ಸಂ.] 

ಗೂಡಿ (ಎಕ. ೪1, ಕಡೂರು. ೪೯-೫೬; 1291). ಉಪ್ಪಾರಗಡುಗೆ : | ; ಉಪಾಲಂಭನಂಗೆಯ್‌ (ಕ್ರಿ). - ಉಪಾಲಂಭಂಗೆಯ್‌ : ನಿನಗಿದಾವ 

ನೂಲಪರ್ನದ ವುಪ್ಪಾರಗಡುಗೆಯ ದ್ಷಿಣೆಗೂಡಿ (ಎಕ. ೪, ಕಡೂರು. | ಯುಕ್ತಮೆಂದು ವಿನಯಮೆ ತನ್ನನುಪಾಲಂಭನಂಗೆಯ್ವಂತೆಯುಂ 

೪೯-೫೭; 1291). ಔ ಇದರಲ್ಲಿ ಉಪಾರ ಮತ್ತು ಗಡುಗೆ ಎಂಬಿ|10, (ಕಾದಂಉ. ೭೫).  [ಉಪಾಲಂಭನ + ಗೆಯ (೮ ಕೆಯ್‌,)] 


[ಉಪಾರ * ಗಡುಗೆ ( ಗಡಿಗೆ)] ಉಪಾವಸ್ಥೆ, ಉಪಾವಸ್ತೆ (ನಾ). ಪೂಜೆ; ಅರ್ಚನೆ: ಧ್ಯಾನ ಮೌನ 

ಉಪಾರೂಢ (ಗು). ಹತ್ತಿದ; ಏರಿದ; ಪ್ರಾಪ್ತವಾದ: ಕನಕಕವಚಾ ಉಪಾವಸ್ಥೆ ಯಿಂದ ಷಟ್‌ಕೋಣೆಯ ಸುವರ್ಣದ್ವೀಪದ ಅರಸಿನಬಲವಿಡಿದು 
ಲಂಕೃತಶರೀರನುಮಾರೂಢಸಮರರಸನುಮುಪಾರೂಢಕನಕರಥನುಮಾಗಿ | . .* ಮಾಯಾಸುಭಟರ ಸುಡಕೊಂಡು (ಘ ನವ. ೩೧). ಉಪಾವಸ್ತೆ: 
(ಪಂಪಛಾ. ೧೦-೫೨ ವ); ಉಪಾರೂಢಯಾೌವನೆಯಪ್ಪ ಮಗಳ | 15| ಜ್ಞಾನಗುರುವಿಂಗೆ ಭಕ್ತಿಯಿಂದುಪಾವಸ್ತೆಯ ಮಾಡಿ ತನ್ನ ನಿಜವಪ್ಪ 


| 
ವೆರಡೂ ಭಿನ್ನಶಬ್ದಗಳಾಗಿರಬಹುದು. | ಉಪಾವಸ್ತೆ "ಉಪಾವಸ್ಥೆ' ನೋ. 


ನಿಶ್ಚಯಮಂ. .. ಕೇಳ್ದು (ಕಾದಂಪೂ. ೯೭೯).. [ಸಂ.] ಪರಬ್ರಹ್ಮನ .ಬೆಸಗೊಳುತಿರ್ದ (ಮಧುವ. ೨೯); ಗೀಶಮಂ ಪಾಡಿ 
ಉಪಾರ್ಚನ (ನಾ). ಪೂಜೆ; ಆರಾಧನೆ. ಉಪಾರ್ಚಿಸು' ಪರಾ. ಲಿಂಗದ ಉಪಾವಸ್ತೆಯಲ್ಲಿ ಮೈಮಜದು (ಭೈರಸೂ. ೨೩೯). 
[ಸೆಂ.] [ಆ ಸಂ. ಉಪಾಸ್ತಿ] 
ಉಸಾರ್ಚಿಸು (ಕ್ರಿ). ಪೂಜಿಸು; ಆರಾಧಿಸು: ದೂರ್ವಾಸಮುನಿ ತವಕ | | ಉಪಾವಾಸ (ನಾ). ಊಟಮಾಡದಿರುಪುದು ; ಹಸಿದಿರುವುದು : 
ದಿಂದ ಚಂದ್ರಾವತಂಸನನುಪಾರ್ಚಿಸಿ (ಹಚಕಾ. ೧೦-೪೨). 20| ಒಂದುಪಾವಾಸವಾದುದು ಶಿವನ ಭಕ್ತಂಗೆ... ಇಪ್ಪತ್ತುಪಾವಾಸವಾದುದು 
[ಉಪಾರ್ಚನ + -ಇಸ್ಕು] ಭಕ್ತಂಗೆ (ಅರಿರ. ೧೭೪). [« ಸಂ. ಉಪವಾಸ] 
ಉಪಾರ್ಜನೆ (ನಾ). ಸಂಪಾದನೆ ; ಪಡೆಯುವಿಕೆ ; ಗಳಿಕೆ: ಅಶುಭ, | ಉಪಾವೃತ್ತ (ಗು). ೧. ಹಿಂತಿರುಗಿದ ; ಹಿಂದಕ್ಕೆ ಬಂದ; ಹತ್ತಿರ 
ಕರ್ನೋಪಾರ್ಜನಕ್ಕಂ... ಶುಭಕರ್ಮಾರ್ಜನಕ್ಕೆಂ (ತತ್ತ್ವಪ್ರ. ೧೭೪). ಬಂದ. ೨. (ನೆಲದಮೇಲೆ) ಹೊರಳಾಡುವ. (ನಾ). ೩.(ಆಯಾಸ 
[ಸಂ.] | ಪರಿಹಾರಕ್ಕಾಗಿ) ಹೊರಳಾಡುವ ಕುದುರೆ. [Ao.] 
ಉಪಾರ್ಜನಂಗೆಯ್‌ (ಕ್ರಿ). ಸಂಪಾದಿಸು; ಪಡೆ; ಗಳಿಸು: ನೀತಿ | ಉಪಾಶ್ರಯ (ನಾ). ೧. ಆಸರೆ; ಆಶ್ರಯ; ಅವಲಂಬನ. 
ಶಾಸ್ತ್ರಮಾರ್ಗದೊಳಂ ವೃವಹಾರಕುಶಲದೊಳೆ ಅರ್ಥೋಪಾರ್ಜನಂ, | ೨. ಒರಗುದಿಂಬು; ದಿಂಬು; ಮೆತ್ತೆ : “ಉಪಾಶ್ರಯೆಂ ಮತ್ತವಾರಣ 
ಗೆಯ್ಗೆ (ಮದತಿ. ೧-೫೮ ವ). [ಉಪಾರ್ಜನ * ಗೆಯ್‌ (ಆ ಕೆಯ್‌,)] | ಮೆನಲ್‌' ಮಲಗುದಲೆಗಿಂಬು” (ಮಂಗರಾ. ೬೦-೧೬). (ಸಂ. 
ಉಪಾರ್ಜನೆ (ನಾ). - ಉಪಾರ್ಜನ. (ಸಂ. ಉಪಾರ್ಜನ)] | ಉಪಾಶ್ರಯಂಬಡೆ (ಕ್ರಿ). ಆಸರೆಯನ್ನು ಹೊಂದು; ಆಶ್ರಯಿಸು: 
ಉಸಾರ್ಜಿತ (ಗು). ಗಳಿಸಲ್ಪಟ್ಟ; ಸಂಪಾದಿಸಿದ ; ಪಡೆದ: ನೀನತೀತ ಬಿರಿಮುಗುಳ್ಗಳೊಳ್‌' ತುಣುಗಿದದಿರ್ಮುತ್ತೆಯ ಸುತ್ತಿನೊಳೆಸೆದುಪಾಶ್ರ 
ಭವದೊಳ್‌ ಉಪಾರ್ಜಿತೋರ್ಜಿತಪುಣ್ಮನೆಯಾಗಿ ಸೌಧರ್ಮಕಲ್ಪದೊಳ್‌ 30 ಯಂಬಡೆದ ಸಾಂದ್ರಚಂದ್ರಕಾಂತದ ಶಿಲೆಯನೊಳಗುಮಾಡಿ (ಪಂಪಭಾ. 
ದೇವನಾದ (ಶಾಂತಿಪು. ೬-೮೫ ವ). [ಸಂ.] ೫-೫ ವ); ತೊಡವುಗಳೀ ಸರೋಜದಳನೇತ್ರೆಯ ಮೆಯ್ವೆಳಗಿಂದುಪಾಶ್ರ 
ಉಪಾರ್ಜಿತಯಶ (ನಾ). ಕೀರ್ತಿಯನ್ನು ಗಳಿಸಿದವನು : ಅಷ್ಟದಿಗ್ಹ ಯಂಬಡೆದುವು ನೋಟ್ಬರುಮ್ಮಳಿಸುವಂತಿರೆ (ಪಂರಾಮಾ. ೫-೧೪೦). 
ಯೋಪಾರ್ಜಿತ ಯಶನುಂ (ಚಂದ್ರಪು. ೭-೩೫ ವ). [ಉಪಾಶ್ರಯ + ಪಡ್ಕೆ) 
[ಉಪಾರ್ಜಿತ + ಯಶ] | ಉಪಾಶ್ರಿತ (ಗು). ಆಸರೆಗೊಂಡ ; ಆಶ್ರಯಿಸಿದ : ಆಶ್ರಿತ ನಾಭಿನಂದ 


ಉಪಾರ್ಜಿಸು (ಕ್ರಿ). ಗಳಿಸು; ಸಂಪಾದಿಸು; . ಪಡೆ: ಮಜಕಗೆ|35| ನನುಪಾಶ್ರಿತ ಭವ್ಯಜನಾಭಿನಂದನಂ (ಆದಿಪು. ೧-೪೦).  [ಸಂ.) 
ವಂದರಂ ಕಾಯದೆ ನೀಳ್ಹೊದವಿದ ಜಸಮನುಪಾರ್ಜಿಸದಧಮನದೇತರ್ಕೆ | | ಉಪಾಸ (ನಾ). ಉಪವಾಸ: ಪಲವುಪಾಸದಿನೂಟವಂ ಕಂಡೆ (ಕಣ್ಣರ. 
ಬಾರ್ತೆ ಜೀವನ್ಮೃತಕಂ (ಆದಿಪು. ೧೨-೯೭) ; ಪೂಜೆಯ ಮಾಡಿ ಕೀರ್ತಿ ೧೩೨) ; ಆರು ಫೊದ್ಧದಿದ್ದಡುಪಾಸವಿಪ್ಪುದು ನಿದ್ರೆಯಲಿ ತಾ ದಿನವ ಕಳಿ 
ಪುಂಣ್ಯವನುಪಾರ್ಜಿಸಿ ಕೊಂಡರು (ಎಕ. 11, ೨೩೨-೧೫; 1467); "ವುದು: ಸಿದ್ಧರಿಗೆ ಹಿತವಾ ಮಹಾಹಿಯ ಚರಿತ (ನಿಭಾಗೆ. ೧೧-೧೪-೨) ; 
ತಾನವಿವೇಕದಲುಪಾರ್ಜಿಸಿದ ದುಸ್ಕೃತಫಲವೆ ತನೆಗಾಯ್ತು(ಕುವ್ಯಾದ್ರೋ. ನೀನು ಊಟಮಾಡಿಬಿಡು, .. ಉಪಾಸ ಇರಬೇಡಮ್ಮ (ಪುಟ್ಟಿರ. ೨೦): 
೪-೩). [ಉಪಾರ್ಜನ * -ಇಸ್ಕು] [40 [€ ಸಂ. ಉಪವಾಸ] 

ಉಸಾಲಂಭ (ನಾ). ೧. ಪ್ರಾಪ್ತಿ; ಪಡೆಯುವುದು. ೨. ನಿಂದೆ;| | ಉಪಾಸಂಗೆ (ನಾ). ೧. ನೆರೆ ಹೊರೆ. ೨. ಬಾಣದ ಚೀಲ; ಬತ್ತ 


ತಿರಸ್ಕಾರದ ಮಾತು. ೩. ವ್ಯಂಗ್ಯೋಕ್ತಿ ;: ಕೊ:ಂಕುನುಡಿ: ಳಿಕೆ: *ತೂಣೀರಂ,.ಉಪಾಸಂಗಃ ... ಕಳಾಪಃ-_ಈ ಆ ಮೂಡಿಗೆ? 
“ಪರ್ಯನುಯೋಗಃ, ಉಪಾಲಂಭ॥- ಈ ೨ ಚುನ್ನವಾಡಿ ಬೆಸಗೊಳುಹ ” (ಹಲಾಯು. ೭೬-೩೧೧). [ಸಂ.] 

(ಹಲಾಯು. ೨೫-೧೫೩) ; ಚುಂಬನಕ್ಕೆಣೆ ಉಪಾಲಂಭಮುಂ ಪ್ರಣಯ ಉಪಾಸಂಪತ್ತು (ಕ್ರಿ). ಉಪವಾಸಕ್ರಮವನ್ನು ಹಿಡಿ; ಉಪವಾಸ 
ಪ್ರಸಂಗದೊಳ್‌ (ಶ್ರೀರಾಮಾ. ೨೪೩-೪೯೩). ೪, ನಿಷೇಧ; ತಡೆ. «| ವಿರು: ಹಲವುಪಾಸಂಪತ್ತಿ ಬತ ಬಸುಆಆತ ಬಾಯರ್‌ ಕುಳಿದ ಕಣ್ಣಿಳಿವ 


[ಸಂ.) ಕಂಬನಿ (ಸಿದ್ಧರಾ. ೮-೮). [ಉಪಾಸ + ಪತ್ತು] 


ಉಪಾಸಂಬಡಿಸು 


ಉಪಾಸಂಬಡಿಸು (ಕ್ರಿ). ಉಪವಾಸವಿರಿಸು; ಹಸಿದಿರುವಂತೆ | 
ಮಾಡು : ಹಲಕಾಲದಲುಪಾಸಂಬಡಿಸಿದೆನ್ನದು ದೋಷ (ಕುವ್ಯಾದ್ರೋ. | 
೩-೫೭). [ಉಪಾಸ + ಪಡು, + -ಇಸ್ಕು) | 
ಉಪಾಸಕ (ನಾ):೧.ಉಪಾಸನೆ ಮಾಡುವವನು; ಆರಾಧಕ; ಭಕ್ತ : 
ಪರಮಾತ್ಮನು ಉಪಾಸಕರಿಗೆ ಆಪರೋಕ್ಷಡ್ಞಾನವನ್ನೂ ... ಅನುಗ್ರಹಿಸು 
ವನು (ಹಿಂದಸಾ. 3೮೫). ೨. [ಜೈನ] ಶ್ರಾವಕ : ಧವಳಾತಪನಾರಣಕ 
ಕುದ ವಿಭೂತಿಯನುಲಾದು ನೆಗಟ್ಲುಪಾಸಕನಾದಂ (ಆದಿಪು. ೬-೬). [ಸಂ.] 
ಉಪಾಸಕಾಂಗನೆ (ನಾ). [ಜೈನ] ಶ್ರಾವಕಿ; ಭವ್ಯ: ಕಲ್ಪಾಮರ 
ಕಾಂತಾನಿಕಾಯಮುಂ ಉಪಾಸಕಾಂಗನಾಸಂಗಿ ಜನಸಮಾಜಮುಂ 
(ಚಾವುಂಪು. ೪೧-೨೫). [ಸೆಂ. ಉಪಾಸಕಾಂಗನಾ] 
ಉಪಾಸಕಾಧ್ಯಯನ (ನಾ). [ಜೈನ] ಶ್ರಾವಕರು ಆಚರಿಸುವ ಕ್ರಿಯೆ 
ಯನ್ನು ತಿಳಿಸುವ ಶಾಸ್ತ್ರ: ಉಪಾಸಕಾಧ್ಯಯನ ಗದಿತ, ಸಮಸ್ತ 
ಪ್ರಕಾರ ಪಿಪೀಲಿಕಾಜಾತ್ಯಾದಿ ಮಂತ್ರಂಗಳಿಂ ಕ್ರಿಯಾನುಯುಕ್ತಮಾಗೆ 
ಪೇಟ್ದು (ಆದಿಪು. ೧೫-೧೬ ವ). [ಉಪಾಸಕ * ಅಧ್ಯಯನ] 
ಉಪಾಸನ (ನಾ). ೧. ಸಮಾಪದಲ್ಲಿ ಕುಳ್ಳಿರುವಿಕೆ. ೨. ಸೇವೆಸಲ್ಲಿಸು 
ವುದು; ಶುಶ್ರೂಷೆ. ೩. ಭಕ್ತಿ; ಪೂಜೆ; ಆರಾಧನೆ. ೪. ಪೀಠ; 
ಆಸನ. [ಸಂ.] 
ಉಪಾಸನೆ (ನಾ) - ಉಪಾಸನ ೨: *ವರಿವ 
ಶುಶ್ರೂಷಾ, ಉಪಾಸನಾ, , . ಉಪಚಾರಃ- ಈ ೧೧ ಬೆಸಕೆಯ್ವುದರ್ಕೆ 
ಪೆಸರ್‌? (ಹಲಾಯು. ೨೧-೧೨೯), [ಸಂ. ಉಪಾಸನಾ] 
ಉಪಾಸಾಸ್ತವ (ನಾ). ಉಪಾಸನಾಯುಕ್ತವಾದ ಸ್ತೋತ್ರ : ನಿನಗೀ 
ಪರಾರ್ಧ್ಯನಿಲಯಂ ಶ್ರೀಪ್ರಾಭನಂ ಜೈನಪಾದದುಪಾಸಾಸ್ತವದಿಂದಮಾ 
ದುದು (ಶಾಂತಿಪು. ೭-೨೫). [ಸೆಂ. (ಉಪಾಸಾ'* ಸ್ತವ)] 
ಉಸಾಸಿ (ನಾ). ಉಪವಾಸಿ: ಉಂಡುಪಾಸಿ ಬಳಸಿ ಬ್ರಹ್ಮಚಾರಿ (ಗಾದೆ). 
[<€ ಸಂ. ಉಪವಾಸಿನ್‌] 
ಉಪಾಸಿಳೆ (ನಾ). [ಬೌದ್ಧ] ಬೌದ್ಧ ಧರ್ಮವನ್ನು ಅನುಸರಿಸುವ 
(ಭಿಕ್ಷುಣಿಯಲ್ಲದ) ಗೃ ಹಿಡಿ: "ಉಪಾಸಿಕೆ” ಎಂದರೆ ಗೃಹಜೀವನ 
ದೊಡನೆ ಧರ್ಮವನ್ನು ಕೈಕೊಂಡು ನಡಸುವಾಕೆ (ರಾಮರಾ. ೧೮); ಮಹಾ 
ಉಪಾಸಿಕೆಯಾದ ವಿಶಾಖಾ (ಹತ್ತುವ. ೫೦). [ಸೆಂ. ಉಪಾಸಿಕಾ] 
ಉಪಾಸಿತ (ಗು). ಸೇವಿಸಲ್ಪಟ್ಟ ; ಪೂಜಿಸಲ್ಪಟ್ಟ : ತ್ರಿಜಗದುಪಾಸಿತಂ 
. ಕೆಥೆ ಶಾಂತಿನಾಥನಾ (ಶಾಂತಿಪು. ೧೨-೫೫). [ಸೆಂ.] 
ಉಪಾಸಿಸು (ಕ್ರಿ). ಭಜಿಸು; ಸೇವಿಸು; ಆರಾಧಿಸು: ಪರಮಶಿವನಂ 
ಧ್ಯಾನಿಸಿಯುಪಾಸಿಸುವುದು (ಸದ್ಮರಾ. ೧೧-೧೦೭) ; ಜನಪನವನೀಸುರರ 
ಮಂತ್ರದೊಳನಿಲಸಖನನುಪಾಸಿಸಲು (ನಳಚ. ೭-೨೩). 
[ಉಪಾಸನ + -ಇಸ್ಕು] 
ಉಪಾಸ್ತಿ (ನಾ). ೧. - ಉಪಾಸನ ೨ : “ಉಪಾಸನಂ. . . ಉಪಾಸ್ತಿ ಪರಿ 
ಚರ್ಯಮೆನೆ ಸೇವೆಯಕ್ಕುಂ ೫ (ಮಂಗರಾ. ೮-೨೭), ೨. ಧರ್ಮಬುದ್ಧಿ : 
“ ಉಪಾಸ್ತಿಯೆನೆ ಧರ್ಮಬುದ್ಧಿ ಯದು? (ಮಂಗರಾ. ೧೩೬-೩೯). [ಸಂ] 
ಉಸಾಸ್ತಿಗೆಯ್‌, ಉಪಾಸ್ತಿಗೈ, ಉಪಾಸ್ತೆಗೆಯ್‌ (ಕ್ರಿ). ಉಪಾಸನೆ 
ಮಾಡು; ಭಜಿಸು: ಶ್ರೀಗಿರಿಜಾವರಂ ಹರನದೊರ್ವ್ವಳಿಳಾಮರಪುತ್ರಿ 
ತನ್ನನಿಂತಾಗಳುಮೊಲ್ಹುಪಾಸ್ತಿಗೆಯೆ (ಎಕ. ೫1, ದಾವಣ. ೪೨-೫ ; 1162). 
ಉಪಾಸ್ತಿಗೈ: ಭಕ್ತಿಮಿಗೆ ಹರಿಸದಿಂದಮುಪಾಸ್ತಿಗೈದು ಮೋಕ್ಷಮನೈ 
ದುವರ್‌ (ಆರಾಚ. ೬-೨೦) ; ತಮ್ಮ ಚರಣಾಬ್ಜವನುಪಾಸ್ತಿಗೈದ (ವಿವೇಭ. 
೧-೧೫). ಉಪಾಸ್ತೆಗೆಯ್‌ : ಸ್ತ್ರೀಯರುಪಾಸ್ತೆಗೆಯ್ದೊಡೆ . . . ಪುಣ್ಯ 


ಸ್ಕಾ ಪರಿಚರ್ಯಾ, 


ಮುಮಕ್ಕು (ಹ. ೨೪೪); ES ಬತತ ಗೆಯ್ದು |45 


(we. ul, ೨೬೯-೧೪೦ ; 1077). [ಉಪಾಸ್ತಿ* ಗೆಯ್‌ (ಆ ಕೆಯ) 


೪೪೪ 


10 


ಫಡ. 


5 


25 


35 


40 


ಉಪೇಕ್ಷಿತ 


ಉಪಾಸ್ತಿಗೈ "ಉಪಾಸ್ತಿಗೆಯ್‌' ನೋ. 

ಉಪಾಸ್ತೆ (ನಾ). - ಉಪಾಸನ ೩: -ರಸಕೆ ವಿಷ್ಣುವೆನುತ್ತು ಪಾಸ್ತೆಯಂ 
ಮಾಡಿ (ವೀಕೈಪು. ೫-೧೩-೩೧). [< ಉಪಾಸ್ತಿ) 

ಉಪಾಸ್ತೆಗೆಯ್‌ "ಉಪಾಸ್ತಿಗೆಯ್‌' ನೋ. 


5| ಉಪಾಸ್ಯ (ಗು). ಭಕ್ತಿಯಿಂದ ಸೇವಿಸತಕ್ಕು; ಆರಾಧಿಸಲು ಯೋಗ್ಯ 


ವಾದ: .ಚರಾಚರೋಪಾಸ್ಕನುಮಷ್ಟ್ರಾದಶದೋಷದೂರನುಂ . . . ಆಗಿ 
(ಶಾಂತಿಪು. ೧೨-೧ ವ). [ಸಂ.1 
ಉಪಾಸೆ ದೈವತ (ನಾ). ಸೇವಿಸಬೇಕಾದ ದೈವ; ಆರಾಧ್ಯದೇವತೆ: 
ಇವು ಕಲೋಪಾಸಕನ ಪ್ರಥಮ ಉಪಾಸ್ಕದೈವತಗಳು (ನವ್ಯಕಾ. ೭೦). 
[ಉಪಾಸ್ಕ + ದೈವತ] 
ಉಪಾಹಾರ (ನಾ). ಉಪಹಾರ; ಅಲ್ಪಾಹಾರ; ತಿಂಡಿ: ಯಜ್ಞ 
ಕರ್ಮಗಳು ಮುಗಿದನಂತರ ಹಾಲುಪೊಂಗಲ ಉಪಾಹಾರ (ಶಾಂತಲಾ. 


೭೭). [ಸೆಂ.] 
ಉಪಾಹಿತ (ಗು). ೧. ಸಮಾಪದಲ್ಲಿ ಇಟ್ಟಿ; ಕೂಡಿಸಿದ: ವಿವೇಕ 
ಪರಾಯಣಂ ಪ್ರಕಟತೋಕ್ತಿ ವಿವಿಕ್ತ ಕಳಾಕಳಾಪಕಮುಪಾಹಿತ ಸಾಹಿತ್ಯ 


ವಿದ್ಶೆಯೊಳ್‌ (ಕವಿರಾ. ೩-೨೧೮). (ನಾ). ೨. ಉತ್ಪಾತ; ಧೂಮ 
ಕೇತು. (ಸಂ.1 
ಉಪಾಹೃತ (ಗು). ೧. ಸಮಾಪಕ್ಕೆ ತರಲ್ಪಟ್ಟ; ಹತ್ತಿರಕ್ಕೆ ಒಯ್ದ. 
೨. ಉಪಹಾರವಾಗಿ ಕೊಟ್ಟ, ಒಪ್ಪಿಸಿದ. [ಸಂ.] 
ಉಪೇಂದ್ರ (ನಾ). ೧. ಇಂದ್ರನ ತಮ್ಮ; ವಾಮನಮೂರ್ತಿ. 
೨. ವಿಷ್ಣು. ೩. ಕೃಷ್ಣ. ೪. ಇಂದ್ರ. ೫. ಜಿನ. ೬. ಸೂರ್ಯ. 
೭. ದೊರೆ; ರಾಜ. ೮. ಹಾವು: “ಉರಗ ಬಿಡೌಜ ವಿಷ್ಣು ಜಿನಭಾನು 
ನರೇಂದ್ರರುಪೇಂದ್ರವಾಚಕಂ% (ನಾನಾರ. ೬೧); “ಕೃಷ್ಣಂ ನೃಪಜಿನ 
ಸೂರ್ಯಂ ಜಿಷ್ಣುಜಕೆಯಹಿಯಾಖುಪೇಂದ್ರಶಬ್ದಮೆನಿಕ್ಕುಂ? (ನಾನಾಕಂ. 
೯೫). ೯. [ಛಂದ] ನಿಷ್ಣುಗಣ : ವಿದಿತಮುಪೇಂದ್ರಚತುಷ್ಟ ಯದತ್ತಲ 
ಬುಜವದನೇ ಮದನಹರತ್ರಯದಿಂ ಹರಿ ಪಡೆಪಡೆ ಮಧನವತೀ 
(ಛಂದೋಂಬು. ೫-೧೭). [ಸೆಂ.] 
ಉಪೇಂದ್ರವಜ್ರ (ನಾ). [ಛಂದ] ಒಂದು ಸಮವೃತ್ತದ ಹೆಸರು: 
ದಿನಾಧಿಪಂ ವ್ಯೋಮ ರವೀಶಯುಗ್ಮಂ ಘನಂ ಇಲಲಿ ೦ಟಿಜಕೊಳಾ 
ವಿರಾಮಂ ಪಿನಾಕಿಯುಂ ನಾಕಿಯುಮೆಂದೆ ಪಾಂಗಿಂ ಫನಸ'ನೇ ಕೇಳಿದು 
ಪೇಂದ್ರವಜ್ರಂ (ಛಂದೋಂಬು. ೨-೬೪). [ಉಪೇಂದ್ರ + ವಜ್ರ) 
ಉಪೇಕ್ಸಾಜೋಷ (ನಾ). ಇತರರ ತಪ್ಪನ್ನು ಕಂಡು ನಿವಾರಿಸ 
ದಿರುವ ದೋಷ ; ಉದಾಸೀನದ ದೋಷ: ರಾವಣಂ ನೆಲನೆಲ್ಲಂ 
ಪಟವನ್ನಮನ್ಯವಧುವಂ ದುರ್ಮೊೋಹದಿಂ ಬಾಟಕ್ತೆಗೆಯ್ಯ ಲದಂ ಬಾರಿಸ 
'ದೊಯ್ಯನಿರ್ಪುದುಮುಪೇಕ್ಷಾಡೋಷಮೇನಾಗದೇ (ಪಂರಾಮಾ. ೧೧-೭೭). 
(ಸಂ. (ಉಪೇಕ್ಷಾ ೬ ದೋಷ)] 
ಉಪೇಕ್ಟಾಸಂಯುತ (ನಾ). ಇಂದ್ರಿಯಗಳು ವಿಷಯದ ಕಡೆ 
ಹರಿಯದಂತೆ ಉಪೇಕ್ಷಿಸುವವನು ; ಜಿತೇಂದ್ರಿಯ : ಆಚಾರಾಂಬುಧಿ 
ಪಾರಗರ್‌ ಜಿತಮದರ್‌ ಜ್ಞಾನರ್ಧಿಸಂಪನ್ನರುರ್ವೀಚಕ್ರಸ್ತುತಪಾದ 
ಪಂಕಜರುಪೇಕ್ಟಾಸಂಯುತರ್‌ ... ನೆಗಟ್ಡಿರ್‌ (ಸುಕುಮಾ. ೧-೧೭). 
[ಸಂ. ೬... ಸಂಯುತ)] 
ಉಪೇಶ್ರಿತ (ಗು). ೧. ಕಡೆಗಣಿಸಲ್ಪಟ್ಟ; ಉದಾಸೀನಕ್ಕೆ ಗುರಿಯಾದ. 
(ನಾ). ೨. ಕಡೆಗಣಿಸುವವನು; ಉದಾಸೀನಮಾಡುವವನು : 
ಒಂದಕ್ಕೆಹಿತ ನುಡಿಯೆ ಪಕ್ಷವೆಂದೆರಡುವ ಂಹಿಂದುಗಳೆದಿರಲುಪೇಕ್ಷಿತ 
ನೆಂದು [ಪಾಠಾಂ. ವೆಂದು) .. . ಶಾಪವನೀಯದಿರರು (ಹಚಕಾ. ೨-೨೪). 


[Aಂ.] 


ಉಪೇಕ್ಷಿಸು ೫೫ 

ಉಪೇಕ್ರಿಸು (ಕ್ರಿ). ಕಡೆಗಣಿಸು; ಅಲಕ್ಷ್ಯಮಾಡು; ಉದಾಸೀನ 
ಮಾಡು: ಕೃತಾಂತನಿಂತು ನಿರ್ನೆರಮೆಟಆಕದುಯ್ಕೆ ಬಾರಿಸದೆ ಕೆಮ್ಮನು 
ಸೇಕ್ಷಿಸಿ ನೋಡುತಿರ್ಪಿಕೇ (ಆದಿಪು. ೩-೪); ನೀನಿನ್ನುಪೇಕ್ಷಿಸಿದಂದು 
ಎನ್ನಯ ಜೀವಮಂ ಬಿಡದಿರೆಂ (ಕಾದಂಉ. ೬೨); ರಸವನ್ನು ಉಪೇಕ್ಷಿ 
ಸಿದ್ದು ಹೇಗೆ ಕಾವ್ಯವಾದೀತು (ಭಾರಮಾ. ೬೧). 

[ಉಪೇಕ್ಷಣ್ಯ * -ಇಸ್ಕು] 

ಉಪೇಕ್ಷೆ (ನಾ). ಅಲಕ್ಷ್ಯ; ಕಡೆಗಾಣಿಕೆ; ಉದಾಸೀನತೆ: ಅದು 
ನಿಮ್ಮುಪೇಕ್ಷೆಯೆಂದಜೀಯೆನಿದೆನ್ನ ಕರ್ಮವಶಮೆಂದಲುವೆಂ (ಗದಾಯು- 
೪-೪೯). (ಸೆಂ. ಉಪೇಕ್ಬ್ಸಾ] 

ಉಪೇತ (ಗು). ಕೂಡಿದ; ಸೇರಿದ; ಹೊಂದಿದ; ಸಮೇತ: 
ಚತುರಂಗಬಲೋಪೇತನತಿಧವಳರಥನಭಿಜಾತಂ ಕ್ಷತ್ರಿಯರನುಜದ ಕಲಿ 
ಕೃಪನಾತಂ (ಪಂಪಭಾ. ೧೦-೫೫).` (ಸಂ. 

ಉಪೇಯ (ಗು). ೧. (ಉಪಾಯದಿಂದ) ಹೊಂದಬೇಕಾದ; 
ಪಡೆಯಬೇಕಾದ ; ಪ್ರಾಪ್ಯ: ಯಾವಾಗಲೂ ಉಪಾಯಗಳಿಗೆ ಗಮನ 
ಮೊದಲು; ಆದರೆ ಉಪೇಯದ ಲಾಭವೇ ಗುರಿ (ಧೃನ್ಯಾಲೋ, ೨೨ ಅಡಿ). 
(ನಾ). ೨. ಪ್ರಾಪ್ಯವಸ್ತು ; ಪಡೆಯಲು ತಕ್ಕ ವಸ್ತು: ವಿಶಿಷ್ಟಾ 
ದ್ವೈತಿಗಳಿಗೆ ಉಪಾಯ ಉಪೇಯ ಎರಡೂ ನಾರಾಯಣನೇ (ರೂಢಿ). 

[ಸಂ.] 

ಉಪೋಜು (ನಾ). ವಾಜರು ಮುಂತಾದ ಕಾರ್ಮಿಕರಿಗೆ ಸಲ್ಲುವ 
ಧಾನ್ಯದ ಮಿರಾಸೆ (?): ಬಡಗಿ ಕಂಮಾಜರಿಗೆ ಕೊಟಾರದ ವೊಳಗೆ 
ತಾನೆ ನಡಸುವ ಉಪೋಜುಗಳೂ ತೆಜುವ ಅಡೆಯ ಹಣ ಅರ್ಧಪ್ರಹಾರ 
ಸೀಮೆಗೊರಲು ತೆಜುವ ಮಜಿಗೆ (ಸೌಇಇ. 120-1, ೫೫೪-೪೬; 1533). 

| [1] 

ಉಪೋತ್ಪಾದನ (ನಾ). 'ಮುಖ್ಯವಸ್ತುವಿನ`ಜೊತೆಯಲ್ಲಿ ಉತ್ಪತ್ತಿ 
ಯಾಗುವ ವಸ್ತು (ಶ೪ - ೫೯೦೮೬೦೬. ಪಾರಿನೀ. ೧೦). [ಸಂ.) 

ಉಪೋದಕಿ (ನಾ). ಒಂದು ಗಿಡದ ಹೆಸರು; “ಹೆಂಬುಬಸಳೆ” 
(ಅಮರ. ಟೀಕೆ): “ಉಪೋದಕಾ [ಪಾಠಾಂ. ಉಪೋದಕೀ) . . . ಬಳ್ಳಿ 
ಬಚ್ಚಲ ಸೊಪ್ಪು ೨» (ಸಿದ್ಧಾಂತಿ. ೧೩೦). 

[ಸಂ. ಉಪೋದಕೀ] 

ಉಪೋದ್ಭಾತ (ನಾ). ೧. ಆರಂಭ; ಪೀಠಿಕೆ; ಮುನ್ನುಡಿ: 
ಉಪೋದ್ಭ್ರಾತವನ್ನು ಕೇವಲ ತೋರಿಕೆಗಾಗಿ ಸೇರಿಸಚೇಕಾಯಿತು 
(ಜುಳ್ಸಾರ. ೧೬ ಪೀಠಿಕೆ). ೨. “ನಿದರ್ಶನವನ್ನು ತೋರಿಸುವುದು” 
(ಅಮರ. ಟೀಕೆ). ೩. ವಿಭಜನೆ. [ಸಂ.] 

ಉಪೋಷಣ (ನಾ). ಉಪವಾಸ; ಹೆಸಿದಿರುವುದು ; ಆಹಾರವಿಲ್ಲ! 
ದಿರುವುದು : ಅವರೆಲ್ಲರೂ ಆ ದಿನವನ್ನು ನಿರ್ಜಲ ಉಪೋಷಣದಿಂದ |35 
ಕಳೆದರು (ತುಳಸಿ. ೧೯೯) ; ತನ್ನ ಉಪೋಷಣಾದಿಗಳಿಂದ ನೋಡುವವ 
ರಿಗೂ ಸಂಕಟವನ್ನುಂಟುಮಾಡುವವನಿಗಿಂತ .. . ಉಂಡಾಡುವ ಸದಾ 
ನಂದಿಯು ಲೇಸು (ವಿಚಾಮಂ. ೪೯). [ಸಂ.] 

ಉಪಫೋಷಣಂಗೆಯ್‌ (ಕ್ರಿ). ಉಪವಾಸವಿರು; ಉಪವಾಸವ್ರತವನ್ನು 
ಆಚರಿಸು : ದ್ವಾದಶೀದಿನಮವಳುಪೋಷಣಂಗೆಯ್ದು ನಿಜಕಾಂತಂಬೆರಸು |4 
ವಿಷ್ಣುಸನ್ನಿಧಿಯೊಳ್‌ ಪವಡಿಸಿರಲ್‌ (ಅದ್ಭುತ. ೪-೨೪). 

[ಉಪೋಷಣ + ಗೆಯ್‌ (೮ ಕೆಯ್‌,)] 

ಉಪೋಷಿತ (ನಾ). ೧. ಉಪವಾಸ: ವಿಷಯಸನ್ನಿಧಿಗಿಂತ ಮಸಣ 
ಸನ್ನಿಧಿ ಲೇಸು. ವಿನದೂಟಕಿಂತುಪೋಷಿತವೆ ಲೇಸಲ್ತೆ (ಮಂಕುಕ. ೬೨೩). 
೨. ಉಪವಾಸವ್ರತವನ್ನು ಆಚರಿಸುವವನು; ಆಹಾರವಿಲ್ಲದಿರು ಆ 
ವವನು. [ಸಂ.7 


10 


15 


20 


ಉಪ್ಪಡ, 


ಉಪೋಷಿತೆ (ನಾ). ಉಪವಾಸ ವ್ರತವನ್ನು ಆಚರಿಸುವವಳು; 
ಆಹಾರವಿಲ್ಲದಿರುವವಳು : ಪರ್ವದಿನಂಗಳೊಳಖಿಳ ತೀರ್ಥಕೃತ್ಯಲ್ಮಾ 
ಣಾಭ್ಕುದಯ ದಿವಸಂಗಳೊಳ್‌' ತಪ್ಪದುಪೊ£ ಪೋ್ಪಷಿತೆಯಾಗಿ ದರ್ಭ 
ಶಯನದೊಳಿರ್ಪಳ್‌ (ಪುಷ್ಪಪು. ೩-೧೧೩). [ಸೆಂ. ಉಪೋಷಿತಾ] 

ಉಪೋಷ್ಯ (ನಾ). ಉಪವಾಸ: ಗುರುವೆ ಇಪ್ಪತ್ತೊಂದು ದಿನದು 
ಪೋಷ್ಯವ ನೋಂತು (ಗಿಳಿವಿಂ. ೪೫-೧೭). [ಸಂ.1 

ಉಪ್ತ (ಗು). ಬಿತ್ತಿದ; ಬೀಜ ಹಾಕಿದ. [ಸಂ.] 

ಉಪ್ತಕೃಷ್ಟ (ಗು). ಬಿತ್ತಿದ ಮೇಲೆ ಉತ್ತ; ಬೀಜ ಹಾಕಿದ ಮೇಲೆ 
ಉಳುಮೆ ಮಾಡಿದ. [ಸಂ.7 

ಉಪ್ಪಿ (ನಾ). ಬೀಜ ಬಿತ್ತುವುದು. [ಸೆಂ.] 

ಉಪ್ಪಂಗ (ನಾ). ಒಂ ದು ವಾದ್ಯವಿಶೇಷ; ಒಂದು ಬಗೆಯ 
ಮದ್ದಳೆ : ಉಪ್ಪಂಗ, ಏಕನಾದ್ಕ ಕಯ್ತಮ್ಮಟಿ, ಅಡ್ಡಕಟ್ಟಗೆ (ಸುಗುಗಂ.. 
೯೬-೧೨). "ಉಪಾಂಗ' ಪರಾ. [< ಸೆಂ. ಉಪಾಂಗ?) 

ಉಪ್ಪಂಡ (ನಾ). ಮಲೆತಿರುವಿಕೆ : ನಿಯತದಿಂ ದ್ವಿತ್ವಂಗಳಪ್ಪುವವರ್ಕೆ 
ಪ್ರಯೋಗಂ : ಉಪ್ಪಂಡರ (ಪಾಠಾಂ. ಉಪ್ಪಂಡಂ] (ಇ ಮಲೆದಿರ್ದುದು) 
(ಶಮದ. ನ. ೪೬ ಪ್ರಯೋ). 

[ಪ್ರಾ. ಉಪ್ಪಡ ಇ ಮೇಲೆ ಹಾರು ಆ ಸಂ. ಉತ್ಪತ] 

ಉಪ್ಪಗಚಿ "ಉಪ್ಸೆಗಚಿ' ನೋ. 

ಉಪ್ಪಗರಿ (ನಾ). (ಕರಾ). ತೆಂಗಿನತುರಿ, ಉಪ್ಪು, ಹಸಿಮೆಣಸು 
ಹಾಕಿ ಮಾಡಿದ ಅವಲಕ್ಕಿಯ ತಿನಿಸು; ಚಾಕಣ : ಸಂಜೆ ಮನೆ ಕಡೆ 
ಬಾ..'- ಹುಳಿ ಹೆಂಡ ನಾಲ್ಕು ಮಡಿಕೆಯಲ್ಲಿದೆ. ಬೇಕಿದ್ದರೆ ಉಪ್ಪಗರಿ 
ಮಾಡಿಸುತ್ತೇನೆ (ದೇವಹೆಂ. ೧೯೪). [ಉಪ್ಪ * ಕರ್ಮಿ) 

ಉಪ್ಪಚ್ಚಿ ಉಪ್ಪೆಗಚಿ? ನೋ. 

ಉಪ್ಪಟ, ಉಪ್ಪಟ್ಟ, ಉಪ್ಪುಡ, (ನಾ). ಉತ್ತಮವಾದ ವಸ್ತ್ರ: ತುಡುಗೆ 
ನಿಚ್ಚಲುಂ ಪಂಚರತ್ನಂಗಳುಂ ಪೊಜಮಡೆ ತನ್ನುಡುವುಪ್ಪಟಂಗಳ್‌ ಮಡಿ 
ಯೊಳಾಗೆಯುಂ (ಪ ಂ ಪ ಭಾ. ೧೪-೫೫); ಒಪ್ಪುವ ನಿಡುಗಣ್ಣ ಕೆಂಪು 
ಘನಮಾದುವು ಕುಂತಳನಲ್ಲಿ ಸುರ್ಕುನೀಳ್ದುವು ತೆರೆಪೊಣ್ಮೆ ಪತ್ತಿದುವು 
ಸೌಂದರಿಯರ್ಕಳ ಮೆಯ್ಕೊಳುಪ್ಪಟಂ (ಸೂಕ್ತಿಸು. ೧೨-೬೯). ಉಪ್ಪಟ್ಟಿ : 
"ಉಪ್ಪಟ್ಟವರ್ಷೆ' ಪರಾ. ಉಪ್ಪಡ, : ತತ್ವಕ್ಕೆ ಪತ್ವಂ --ಉತ್ಪಟ 
—ಉಪ್ಪಡ (ಶಮದ. ೨೬೫ ಪ್ರಯೋ); ಉಪ್ಪಡಂ ತುಡುಗೆ ಜವ್ವನಮಾದಂ 
ಕಪ್ಪುರಂ ಮೃಗಮದಂ ಸುಲಿಪಲ್‌ ಲೇಸಪ್ಪ ಸಾದು ಬಿಡುದಂಬುಲ 
ಮೆಂದುಂ ತಪ್ಪದುಳ್ಳವನೆ ಸಂದ ಭುಜಂಗಂ (ಮದತಿ. ೧೦-೧೨). 

[< ಸಂ. 'ಉತ್ಪಟ] 

ಉಪ್ಪಟ್ಟಿ "ಉಪ್ಸಟ' ನೋ. 

ಉಪ್ಪಟ್ಟವರ್ಷೆ (ನಾ). ಉತ್ತಮವಾದ ವಸ್ತ್ರಗಳನ್ನು ಮಳೆಯಂತೆ 
ಸುರಿದು ದಾನಮಾಡುವವಳು : ಆಸ್ಚ್ರಾನರಂಜನೆ ಸವತಿಮದಭಂಜನೆ 
ಉಪ್ಪಟ್ಟವರ್ಷೆ ಧರ್ಮಸಂಕರ್ಷೇ। ಶ್ರೀಮಾನ್‌ ಹರಿಗ ಮನಸ್ಸರೋವರೆ 
ರಾಜಹಂಸಿ . . . ಶ್ರೀಮಲ್ಲಚ್ಚಲದೇವಿಯರು (ಕಇ. 3, ೧೭-೨೧ ; 1053). 

(ಉಪ್ಪಟ್ಟಿ (£ ಉಪ್ಪಟ) * ವರ್ಷ + -ಎ] 

ಉಪ್ಪಟ್ಟಾಯ್ತೆ (ನಾ). ಒಬ್ಬಾತನ ಹೆಸರು (?) : ನಿಪ್ಪಟಮೆ ಜೀರ್ಣ 
ಮಾದುದನುಪ್ಪಟ್ಟಾಯ್ತನ ಮಹಾಜಿನೇಂದ್ರಾಲಯಮಂ ನಿ ಪ್ಪೊಸ ತು 
ಮಾಡಿದಂ ಕರಮೊಬ್ಬರೆ ಹುಳ್ಳೆಂ ಮನಸ್ವಿ ಬಂಕಾಪುರದೊಳ್‌ (ಎಕ. 11, 
೩೪೫-೪೦ ; 1159). [P ಉಪ್ಪಟ್ಟಾಯ್ತ್ಕನ ಎಂಬುದನ್ನು ಉಪ್ಸಟ + 
ಆಯ್ತನ ಎಂದು ಬಿಡಿಸಿ ಉನ್ನತಾಲಯ ಎಂದೂ ಅರ್ಥವನ್ನು 
ಮಾಡಬಹುದು. ' [ಉಪ್ಪಟ್ಟ (ಆ ಉಪ್ಪಟ) * ಆಯ್ತ ?] 

ಉಪ್ಪಡ, "ಉಪ್ಸಟ' ನೋ. 


ಉಪ್ಪಡ್ಕ 
ಉಪ್ಪಡ್ಕ (ನಾ). ಉಪ್ಪುಹಾಕಿ ಒಣಗಿಸಿದ ತರಕಾರಿ; ಬಾಳಕ. 
[ಉಪ್ಪು *?) 
ಉಪ್ಪಡ್ಕ "ಉಪ್ಪುವಡ? ನೋ. 
ಉಪ್ಪಡಪದ (ನಾ). ಸುಪ್ರಭಾತದ ಹಾಡು: ಕನ್ನೆಯರು ನೀಣೆಗಳ | | 


೪೫೬ 


ಉಪ್ಪರವಟ್ಟಿ 


ಉಪ್ಪರಂಗಟ್ಟು (ಕ್ರಿ). ಎತ್ತರವಾಗಿ ಕಟ್ಟು: ಇಲ್ಲೆನ್ನದೀವ ಬಿರುದಿಂ 


ಗುಪ್ಪರಂಗಟ್ಟಿ ಆಲ್ಲಿ ತನ್ನರಮನೆಯ ಮುಂದೆ ಮುಗಿಲಂ ಮುಟ್ಟಿ ಇರ್ಪು 
ದಾತನ ಮನಮನೇನೆಂದು ಬಣ್ಣಿಪೆಂ (ಇಹರ. ದೇ. ೨೯-೪). 
[ಉಪ್ಪರ + ಕಟ್ಟು] 


ವಿಡಿದುವುಪ್ಪಡಸದನ ಉನ್ನತದಿ ಪಾಡಲೆಚ್ಚತ್ತು ಕುಳಿತಿರೆ (ಪ್ರಜುಪು. | 5| ಉಪ್ಪರಂನೆಗೆ (ಕ್ರಿ). ಎತ್ತರಕ್ಕೆ ಹಾರು, ಜಿಗಿ: ಕಡುಗುದುಕೆ 


ಉಪ್ಕರೆ 


೪-೧೪೫). [ಉಪ್ಪಡ್ಕ (ಆ ಉಪ್ಪವಡ) + ಪದ್ಮ) 
ಉಪ್ಪಯಣ (ನಾ). ಪ್ರಯಾಣಮಾಡುವಾಗ ತಂಗುವುದು; ನಡುವೆ | 
ಬೀಡು ಬಿಡುವುದು: ಅರಸಂ ಕೇಳ್ವಂದಿನ ಪಯಣಮುಪ್ಪಯಣಮೆಂ 
ದಂದಿನ ಪಯಣಮಂ ಮಾಣ್ಣು (ಪಂಚತಂ. ೧೨೬-೧೮) ; ಕೊಲ್ಲಿಪಾಕೆಯ | 
ಉಪ್ಪಯಣದ ನೆಲೆನೀಡಿನೊಳ್‌ (ತೆಲಂಶಾ. ೩೨-೧೦; 1117) ; ಬರು 
ತಿರ್ಪ ೦.ದಿೀ ಪರ್ವತದಲುಪ್ಪಯಣಮಂ ಮಾಡಿ ಮಂಜೂಷೆಯವಿರಿಸಿ 
(ಪುಣ್ಯಾಸ್ರ. ೨-೬೭ ವ); ಬಿದುರೆಯೊಳುಪ್ಪಯಣವನೆಂಟುದಿನ ಮಾಡಿ; 
ಸದಳವ ತೆರಳಿಸಿ ಮುಂದೆ ಕದನಲಂಪಟರೊಡನೆಯ್ತರೆ ಮಾತಂಗಿ ಮದ 
ಗಜವೇಆ* ನಡೆದಳು (ಕುರಾಸಾಂ. ೪೨-೪೨). "ಅಪ್ಪಯಣ? ಪರಾ. 

[<4 ಸಂ. ಉತ್ಪ್ರಯಾಣ. ! ತೆಲು. ಉಪ್ಪಯನ] 
ಉಪ್ಪಯಣಂಗೆಯ್‌ (ಕ್ರಿ). ಪ್ರಯಾಣದಲ್ಲಿ ನಡುವೆ ತಂಗು; ಬೀಡು 
ಬಿಡು: ಡಯಾಪರೀತಚೇತಂ ಮೂಲುದಿವಸಮಲ್ಲಿ; ಉಪ್ಪಯಣಂಗೆಯ್ದು 
ಎಂತುಂ ಸಂಜೀವಕಂ ಚೇತರಿಸುವುದಂ ಕಾಣದೆ (ಪಂಡತಂ. ೨೩-೨೦) ; 
ಬಟಾಕೃಮಾ ಶತ್ರುಘ್ನರರೆವಗಲುಪ್ಪೆಯಣಂಗೆಯ್ದು ಸುರಥನಿಂದ ಸತ್ಯೃತ 
ರಾಗಿ (ರಾಮಾಶ್ವ. ೧೪೨-೨೧). 

[ಉಪ್ಪಯಣ + ಗೆಯ್‌ (ಆ ಕೆಯ್‌,)] 

ಉಪ್ಪರ (ನಾ). ಉಪ್ಪಾರರ ಮೇಲಿನ ಸುಂಕ, -ತೆರಿಗೆ(?): ಅವರ 
ಮಕ್ಕಮಕ್ಕಳು ತರಾಂತರದಲೂ ನಂಮ ಉಪ್ಪರ ಉಭಯಮಾರ್ಗದ 
ಹೆಜುಂಕ (ಎಕ. ೩11, ಶಿರಾ. ೭೬-೧೬; 1579) ; ಭಂಡಿಯ ಬತ್ತದ 
ಸುಂಕ ಉಪ್ಪರ ನೆಲವಳಿ ಆನುಪು ಆಳು ಅರಕಾಣಿಕೆ ಕಡಾಯ... 
ಬರದು ಕೊಟಿವು (ಸೌಇಇ. 12-11, ೪೩೮-೧೫ ; 1418). [?) 
ರೈ, ಉಪ್ಪುರ (ಗು). ೧. ಎತ್ತರವಾದ; ಉನ್ನತವಾದ: 
ಸಿಳೆವ ಸಿಂಧದ ಕಟ್ಟದುಪ್ಪರ ಗುಡಿಗಳಲ್ಲಿ ಹೊಳೆವ ಕಿಕ್ಕೆಯದ | 
ನೆರೆದಣುಕುಗಳವಲ್ಲಲ್ಲಿ (ಇಹರ. ದೇ. ೩೭-೧೪) ; ಪಡಿತಳವ ಬೀಸಿದರೆ 


ಕಾಲಿಕ್ಕಡಿ ನಡುವ ತಾಗಿದರೆ ಮಂಡೆಲವುಡಿದುಬಿದ್ದುದು ನಿಲುಕಿನುಪ್ಪರ | 30 


ಶಿರವ ಮನ್ನಿಸದು (ಕುವ್ಯಾಭೀ. ೪-೩೭). (ನಾ)..೨. ಎತ್ತರ; | 
ಉನ್ನತಿ: ಉಪ್ಪರದ ಗುಡಿಗಳ್‌ (ಬಸಪು. ೩೫-೫೫); ಮಂದಿರದ! 
ಮುಂದಣುಪ್ಪರದ ಚಪ್ಪರದೊಳಗೆ ನಿಂದನಾನಂದದಿಂದಂ (ಸೌಂ ದಪು. 
೪-೩೬) ; ಸೊಬಗನಾಂತೊಪ್ಪುವ ಬಂಡಿಯನಾಗ ಉಪ್ಪರವಾಗಿ ಮಾಡಿಸಿ! 
ದನು (ಗೋ ಮಟ. ೩-೪೦). ೩. ಅತಿಶಯ ; ಹೆಚ್ಚು: ಉಪ್ಪರದ | 
ಬಿಲುವಿಸಿಲ ಬೀದಿಯೊಳು ತಗೆದನವನನಿಬರಂ ನಿಷ್ಕರುಣನು (ಹಚಕಾ. 
೧೦-೪೬) ; ಒಡಲುಪ್ಪರದ ಘಾಯವ ಕಳಚಿ ಕೈಮಾಡಿದರು (ಕುವ್ಯಾಭೀ. 
೪-೩೯); ಉಪ್ಪರದ ಚಿಂತೆಯಲಿ ಹೊಆವಂಟನು ನಿಜಾಶ್ರಮವ (ನಿಭಾಗ. 
೯-೬-೩೧). 'ಉಪ್ಪುರೆ: “ಉಪ್ಪುರಮೆನೆ ಮೇಲೆಂಬುದರ್ಥಂ” 
(ಭಾರನಿ. ೧೪). | 

ಉಪ್ಪರದ ಸಾಧನೆ - ಎರಡು ಹಿಮ್ಮಡಿಗಳಿಂದ ಎರಡು ಅಂಡು 
ಗಳನ್ನು ಮುಟ್ಟುವಂತೆ ಹಾರಿ ಕುಣಿಯುವುದು: ಶೀಘ್ರವಾಗಿ ಪಾರಿ 
ಹಾರಿ ಎರಡು ಹಿಮ್ಮಡಗಳಿಂದ ಯರಡು ಪಛಳ ತಾಡಿಸುವುದು ಮಾಡಿದರೆ | 
ಅದು ಉಪ್ಪರದ ಸಾಧನೆಯೆಂಬರು (ಖಡ್ಗಟೀ.೪-೭೦). ಉಪ್ಪರಮಾಡು- 


ಎತ್ತರವಾಗುವ ಹಾಗೆ ಮಾಡು; ಎತ್ತರಿಸು: ತಗ್ಗಾಗಿರುವ ಹಲಗೆ | 45 


ಯನ್ನು ಒತ್ತುಕೊಟ್ಟು ಉಪ್ಪರಮಾಡು (ರೂಢ). [ ಸಂ. ಉಪರಿ] | 


40 


ಯಂತೆ ಮೇಲೆವಾಯ್ಡುಪ್ಪರಂನೆಗೆದು ಇದ್ದ ದುಷ್ಟವಾಜಿಯಂ ಕಂಡು 
(ಪುಣ್ಯಾಸ್ರ. ೭-೫೪ ವ). (ಉಪ್ಪರ್ಯ + ನೆಗೆ] 
ಉಪ್ಪರಗುಡಿ, ಉಪ್ಪುರಗುಡಿ (ನಾ). ಎತ್ತರವಾದ ಧ್ವಜ್ಕ 
ಬಾವುಟ: ತನುವಿನ ಮಹಾಮನೆಯಲ್ಲಿ ಮಾಡುವ ಮಾಟ ಘನಕ್ಕೆ 
ಘನವೆಂದು ಎದ್ದಿತ್ತು ಉಪ್ಪರಗುಡಿ ಲೀಲೋಲ್ಲಾಸವೆಂಬ ಕಳೆ ನಟ್ಟಿತ್ತು 
|. (ಸಗಬೊ. ೪೭); ಬಿರುದರ ಬೆನ್ನ ಚಮ್ಮಟಕೆ ಗಂಡರ ದಾವಣಿ ನೀರಘಂಟಿ 
ಯುಪ್ಪರಗುಡಿ ಬಿಲ್ಲ ಜೇವಣಿಕೆ' (ಮಹಾನೇ. ೧೧-೧೩೬) ; ರಥ ಸಾವಿರ 
ದೆಲಾ ಪಾಂಚಾಲಬಲವುಪ್ಪರಗುಡಿಯ ಸಿಂಧದ ಸಘಾಡದಲೈದಿತರಿಭಟನ 
(ಕುವ್ಯಾಕ. 3-೨೩). ಉಪ್ಪುರಗುಡಿ: ಶರಣಾವಳಿಯ ಜಯರವ 
ಫೊಣ್ಮಲುಪ್ಪುರಗುಡಿಯನೆತ್ತಿ ಭಕ್ತರ ನಲಿಯೆ (ಕೊಟ್ಟೂಬ. ೧೬-೩೧). 
[ಉಪ್ಪರ + ಗುಡ್ಮಿ. ! ತೆಲು, ಉಪ್ಪರಗುಡಿ] 
ಉಪ್ಪರಗೋಂಟೆ (ನಾ). ಎತ್ತರವಾದ ಕೋಟಿ: ವರದುರ್ಗಿಯ 
ಪಲ್ಗಳವೊಲಾ ಪಿರಿದುಪ್ಪರಗೋಂಟಿದೆನೆಗಳೊಪ್ಪಿದವು (ಹಮ್ಮಾರ- ೧-೬೧). 
[ ಉಪ್ಪರ್ಯ * ಕೋಂಟಿ] 

20 ಉಪ್ಪರಘಾಯ (ನಾ). ಮೇಲುಗಡೆಯಿಂದ ಹೊಡೆಯುವುದು; 
ಮೇಲು ಹೊಡೆತ (?): ರಾಯನಲ್ಲಿಗೆ ಮೆಲ್ಲಮೆಲ್ಲನುಪಾಯಗತಿ ಪಲ್ಲವಿ 
ಸಲುಪ್ಪರಘಾಯದಲಿ ಲಾಗಿಸುವ ಪಾರ್ಥನ ಕಂಡುದಖಿಳಜನ (ಕುವ್ಯಾಕ. 
೧೬-೨). "ಉಪ್ಸರವೊಯ್ಲು? ಪರಾ. ' [ಉಪ್ಪರೃ * ಘಾಯ] 

ಉಪ್ಪರಜವ್ವನೆ (ನಾ). ಯೌವನದ ಏರಿಕೆಯಲ್ಲಿರುವವಳು; 
ಏರುಂಜವ್ರನೆ: ಉಪ್ಪರಜವ್ವನೆಯರು ಕಂಡು ಸೋಲ್ತು ಬಂದಪ್ಪುವೊ 
| ಲೆಸೆದನಾ ಮದನಾ (ಭರಚ. ೪೭-೬೭). [ಉಪ್ಪರ್ಯ + ಜವ್ವನೆ] 

: ಉಪ್ಪರಣೆ "ಉಪರಣೆ ನೋ. 

| ಉಪ್ಪರದಂಡೆ (ನಾ). [ನಾಟ್ಯ] ನೃತ್ಯದಲ್ಲಿ ಒಂದು ಭಂಗಿ: 
ಪುಪ್ಪಾಂಜಲಿಯ ಮಾಡೀ ಸ್ವರಗೈದು ಮೆಲ್ಲಮೆಲ್ಲನೆ ಪಾಡಿ ಜೊತೆಯಲಿ 
. * ೬ ತಿರುಪು ಕತ್ತರಿ ಲವಣಿ ಲಾಗು ಮುಖಚಾರಿಯುಪ್ಪರದಂಡೆ ಗುಂಡ 
ಲಾದಿಯಾ . . . ಕಂಡು ಬೆಜಗಾದನು (ಗುಭಚ. ೨೯-೪೨). 

[ ಉಪ್ಪರ? + ದಂಡೆ] 

ಉಪ್ಪರಮನೆ (ನಾ). ಎತ್ತರವಾದ ಮನೆ: ಉಪ್ಪರಮನೆ* * 

ಚಿಕ್ಕಯಲ್ಲಪ್ಪ ಬೀರಯ್ಯನು (ಎಕ. ೫1, ಮೊಳಕಾ. ೯-೮ ; 1551). 
[ಉಪ್ಪರ + ಮನೆ) 

ಉಪ್ಪರಮುಡಿ (ನಾ). ಎತ್ತರವಾದ ಕಿರೀಟಿ (?): ಕಟ್ಟಸಿದುಪ್ಪರ 
ಮುಡಿಯಂ ಎತ್ತಿಸಿದಂ ಅಭವನೊಲ್ಬ ನಂದಿಯ ಸಿಂದಂ ಹೋ ಉಘಿ 
ಉಫೆ ಎಂದೆನುತಂ ವೀರೇಶ್ವರನೊಪ್ಪು ಗೊಂಡ ಚಾವುಂಡನುಮಂ (ಎಕ. 
vi, ಚೆನ್ನಗಿ. ೨೪-೧೦; 1280). ಇದು ಉಪ್ಪರಮಡಿ- ಮೇಲೆ 
ಕಟ್ಟಿದ ವಸ್ತ್ರ, ವಿತಾನ ಎಂದಿರಬಹುಜೆ? [ಉಪ್ಪರ್ಕ * ಮುಡಿ) 

| ಉಪ್ಪರವಟ್ಟಿ, (ನಾ). ಮೇಲುಮಟ್ಟ ; ಉತ್ತಮ ದರ್ಜೆ ಅಥವಾ 
ಸ್ಥಾನ : ಆವಾವ ಗುಣಂಗಳೊಳಂ ಭಾವಿಸುವೊಡೆ ನೋಡ ಜಗದೊಳುಪ್ಪರ 
ವಟ್ಟಿಂ ಕೇವಳಮೆ ಸಂಧಿವಿಗ್ರಹಿ ಚಾವುಂಡಂ ಗುಣಕರಂಡನಮೃತದ 
ಪಿಂಡಂ (ಎಕ. ೪, ಅರಸೀ. ೧೪೧-೨೪ ; 1158) ; ಮಟ್ಟಿವಿರದಾಂತ ಪಗೆವರ 
ಪಟ್ಟಿಂ ಪಾಜಾಸದೆ ಮಾಣ್ಬನೇ ವೈರಿದಿಶಾಪಟ್ಟಿಂ ರಿಪುಗೋಧೂಮಘರಟ್ಟಂ 

| ಮಲಿದೇವನದಟರುಪ್ಪರವಟ್ಟಂ (ಕೊಲ್ಹಾ ಶಾ. ೧೫-೫೫ ; 1186). 


10| 


15 


25 


35 


ಉಪ್ಪರವಟ್ಟ, ೯೫೭ 


ಪರಕಿಪೊಡೆಲ್ಲರತ್ತ ರಮುಮಕ್ಕ ರಮೇಪ ಪ್ರುತಿಕಂಟ" ಚನ್ನ ನಕ್ಕ ನೆಗತ್ತೆ ri 
ಯಕ್ಕ ರೆಮನೇಕರುಮಂ ಪೊರೆವಕ್ಕೆ ರಂ ತ್ತಿ ರರ ಸಭಾಸ್ತ್ರ ರಾಳಮನಳಂ 
ಕಂಪಕ್ಕ ರಮೆನ್ನು ಮಾಳ್ಗೆನಂ ಹಿಂದು ದಗುನಿ ನ್ಲಿಯೊಳ್ಲಿಲಿಸುವಕ್ಕ ರಮುಪ್ಪರ ; 
ವಟ್ಟ ದಕ್ಕ ರೆ (ಸೌಇಇ. X1-ii, ೧೪೬-೫೫ ; 1099). 
[ ಉಪ್ಪರ್ಕ * ಮಟ್ಟ್ಯ. / ತೆಲು. ಉಪ್ಪ ಗ್ರರವಟ್ಟಿ] 
ಉಪ್ಪರವಟ್ಟ, (ನಾ). ಮೇಲೆಕಟ್ಟು ವ ಬಟ್ಟೆ; ವಿತಾನ ವಸ್ತ್ರ; | | 
ಮೇಲ್ಯಗ್ಧನ ಬಟ್ಟೆ” (ಅರ್ಥನೇ. ಷ್‌ ಮದನಂಗುಪ್ಪ ರವಟ್ಟ | 
ಗದ ತಳಿರ್‌ ಕಜ! ಕೋದಂಡಮಾಗದ BR ಭಂಗುರ| | 
ಧನುರ್ಜ್ಯಾಲೇಖೆ ತಾನಾಗದುನ್ಮದಭೃಂಗಾವಳಿ. , . ಮಜಕಿದಾಗವು [10 
(ಅರ್ಥನೇ. ೧-೬೪); ತಮಾಳ ಪಲ್ಲವದ ಚಾಮರದುಪ್ಪರವಟ್ಟಮೊಪ್ಪೆ | 
(ಚ € ದ್ರ ಪು. ೧-೧೧೧) ; ಸತ್ಯು ಲ್ಲಶರಕ್ಕೆ ಮಿಕ್ಕ ಗಜಸಿಯಾಗೆ ವಿನಿರ್ಮಿಸಿ 
ಕರ್ವುವಿಲ್ಲದೇಂ ನಿಲ್ಲದೆ ಕಂತು ಮಾಡಿದ ಸ್ಯ ತೋಮರದುಪ್ಪ ರೆವಟ್ಟ 
ದೊಪ್ಪಮಂ (ವರ್ಧಪು. ೨-೬) ; ನೆಟ್ಟನೆ ಬಲನಟ್‌ಯೆ ಜನಂಗೆಟ್ಟರೆ ತನು 
ಶಿಥಿಲಮಾಗೆ ಕಾಯಂ ಸಲೆಧಾಟ್‌ಟ್ವೋಡಿ ಜವನುಪ್ಪರವಟ್ಟ ಮನನುಕರಿಸಿ 
ನರೆಗಳೊಗೆದುವು ಶಿರದೊಳ್‌ (ಪಾರ್ಶ್ವಪು. ೧-೧೨೪). | 
[ ಉಪ್ಪರ್ಕ + ಪಟ್ಟ] | 
ಉಪ್ಪರವೊಯ್ಲು (ನಾ). - ಉಪ್ಪರಘಾಯ : ಕಡುಗದ ಪೊಯ್ಲಿಂದಂ 
ಗ್‌ ಕಡಿಯಾಗೆ ನೀಡಿದುಪ್ಪ ರವೊಯ್ಲಿಂ ಪೊಡನಿಗೆ ಬೀಟ್ನರೆ. 
ತಲೆಸೊರ್ಕಡಗದೆ ಕೆಲರಿ೬ಿದು ಬೀರಸಿರಿಯೊಳ್‌ ನೆರೆದರ್‌ (ಕಬ್ಬಕಾ. | ಈ 
೨೭೩). [ಉಪ್ಪರ * ಫೊಯ್ಲು] | 
ಉಪ್ಪರಸಂಚ (ನಾ). ಮೇಲುಮಟ್ಟ ದಲ್ಲಿ ಕತ್ತಿಯನ್ನು ಬೀಸುವುದು | 
?: ಮಾಜಕಿ ತಳಸಂಚದೊಳು ಮೊನೆಯನು ತೋಟ ತಿರುಪಿನೊಳ | | 
ಣೆದು ಕಳಚುನರೇಜುಗಾಣದೆ ಮಧ ಸಂಚಕೆ ಸಿಲುಕಿ ಕೈಮಾಡಿ ಜಾಜ 
ಸುರಗಿಯೊಳಣೆವರಳುಕದೆ ಖಾಜ್‌ದುಪ್ಪರಸಂಚದಲಿ ಕೈದೋಜಕಿ ದಂಡೆ 
ಯನೆತ್ತಿ ಕಾದಿತು ಸುರಗಿಯತಿಬಲರು (ಕುವ್ಯಾಭೀ. ೪-೨೨). 
[ಉಪ್ಪರ್ಯ + ಸಂಚ] 
ಉಪ್ಪರಸಾಲೆ (ನಾ). ಎತ್ತರವಾದ ಮನೆ; ಉಪ್ಪರಿಗೆ: ಮೇಲುಗುಡಿ | 
ಗಳ ಭದ್ರದುಪ್ಪರ ಸಾಲೆಗಳ.. . ರಾಜಾಲಯಂಗಳ ರಚಿಸಿದರು ಕುಂತೀ | 
ಕುಮಾರರಿಗೆ (ಕುವ್ಯಾಉ. ಓರಿಇ. ೧೨-೪೫). 
[ಉಪ್ಪರ್ಕ + ಸಾಲೆ] 
ಉಪ್ಪರಿಕೆ "ಉಪ್ಪರಿಗೆ' ನೋ. | 
ಉಪ್ಪರಿಗೆ, ಉಪ್ಪರಿಕೆ (ನಾ). ಕರುಮಾಡ; ಮಹಡಿ; ಸೌಧ: | | 
“ನೆಲೆನಾಡಂ ಕರುಮಾಡಮುಪ್ಪರಿಗೆಯೊಳ್‌ ” (ಕರ್ಣಾನಿ. ೯೪); ಕರು| 
ಮಾಡಂ ನೆಲೆವನೆಯುಪ್ಪರಿಗೆಯುಮೆನೆ ಸೌಧಂ? (ಕವಿಕಂ. ೧೪೪); 
ಏಳುನೆಲೆಯ ಕರುಮಾಡದುಪ್ಪರಿಗೆಯೊಳಗೆ (ಆದವ. ೭೬) ; ದೇನಲ್ಕದ 
ಮುಂದಣ ಆದಿಷ್ಟಣ ಮುಜು ನೆಲೆಯ ಉಪ್ಪರಿಗೆ ಕಲ್ಲನವಿಲುಯ್ಯಲು | 
ಮೇಲಣ ಸಿಖರವು (ಮೈ ಆರಿ. ೧೯೩೯, ೪-೬; 1555); ಮುಗಿಲಂ 
ಮುಟ್ಟುವುಪ್ಪರಿಗೆಗಳೆ (ಚೆಬಪು. ೫-೫೨) ; ಉಪ್ಪರಿಗೆಯ ಚಂದ್ರಸಾಲೆ 
ಯಲ್ಲಿ ಕುಳಿತು... ಮಾತನಾಡುತ್ತಿದ್ದಳು (ಶಾಂತಲಾ. ೨೯೨); ತಿಪ್ಪೆ 
ಮೇಲೆ ಬಿದ್ದುಕೊಂಡು ಉಪ್ಪರಿಗೆ ಕನಸು ಕಂಡ ಹಾಗೆ (ಗಾದೆ). | 
ಉಪ್ಪರಿಕೆ; ಒಪ್ಪವಡೆದ ಯಾಗಶಾಲೆ ಸದ್ಗಳಿಹಾರದುಪ್ಪರಿಕೆಯೊಳು 
ಜೋಯಿಸರು ತಪ್ಪದೆ ಗಳಿಗೆಗೊಮ್ಮೊಮ್ಮೆ ಭೇರಿಯ ಹೊಯ್ಕ್ಯುತ್ತಿಪ್ಪುದ 
ದೊಂದು ಬಾಗಿಲೊಳು (ಮೊ ಹ ತ, ೨೦-೩೦); ಸರ್ವಜನರ ವಸತಿ 
ಗಳೆಸೆವುವು ನನರತ್ನ್ನಹೇಮ ಪ್ರಸರದುಪ್ಪರಿಕೆಗಳಿಂದ (ಕಂನವಿ. ೨-೬೯). 
[ಉಪ್ಪರಿ4 ?. / ತಮಿ, ಉಪ್ಪರಿಗೈ ; ತೆಲು. ಉಪ್ಪರಿಗ] 


ಉಪ್ಪರವಟ್ಟದಕ್ಕರಾಮೇಲುಮಟ್ಟದ ಜ್ಞಾನ; ಹೆಚ್ಚಿನ ಅರಿವು: ! | 


| 
1 | 
| 5| 
| ( 

1 
1 


13; 


35 


45 


30 ಉಪ್ಪಲಿ (ನಾ). “ಕಮಾನು” (ಜಾನಕೋ. ೨೦). 
| ಉಪ್ಪೆ ಲಿಕ "ಉಪ್ಪಲಿಗ' ನೋ. 
| ಉಪ್ಪೆ ಲಿಕೆ (ನಾ). ಒಂದು ಸೀಮೆಯ ಹೆಸರು: ಉಪ್ಪಲಿಕಾ ಕತತ್ರ 


ಉಪ್ಪಲಿಗ 


ಉಪ್ಪರಿಸು, ಉಪ್ಪಳಿಸು (ಕ್ರಿ). ೧. ಮೇಲಕ್ಕೆ ನೆಗೈ ಹಾರು, 
ಚಿಮ್ಮು; ಸಿಡಿ: ಮುರಿದುಪ್ಪರಿಸುವ ತರಹರಿಸಿ ಪೊಣ್ಮುವ ಪೊಜ 
ಕಾಲೊಳ್‌' ನಡೆವ ಸೂಕಳಾಶ್ವಮಂ ಕಂಡು (ಗಿರಿ. ೨-೧೦೫ ವ); ಚರಿ 
ಯಿಪ ಕಿನ್ನರಿಯರ ಮೊಗಸಿರಿಗೊಯ್ಯ ನೆ ಗೋರಿಗೊಂಡು ಕೂಡೆ 
ಕುಕಿಲ್ಲುಪ್ಪರಿಸಿ ರವಿರಥದ ವಾಜಿಗಳ್‌ (ಸೂಕ್ತಿಸು. ೩-೨೧೯); ಧರೆಗೆ 
ಬಸವನ ಭಕ್ತಿರಸ ಘನಶರಧಿಯದುವಗಲಕ್ಕೆ ನೆರೆದುಪ್ಪರಿಸೆ ಬಂದಹನಲ್ಲಮ 
ಪ್ರಭು (ಬಸಪು. ೮-೮); ಬಿಗುಹುಗೊಂಡುಪ್ಪರಿಸಿದಪು ಹುಬ್ಬುಗಳು 
(ತೊರರಾ. ೨-೩-೮) ; ತಪ್ಪದೆ ಜಲಚರನಿಕರ ಬಿದಿರೆ ಮೇಲಕುಪ್ಪರಿಸುನ 
ಜಲಬಿಂದು (ಕಂನವಿ. ೫-೪೫). ೨. ವ್ಯಾಫಿಸು: ನುಂಗಳವಾದ್ಯದ ಬಲು 
ರವವುಪ್ಪರಿಸಿದುನೆಂಟುದೆಸೆಗೆ (ಕಂನವಿ. ೭-೧೦೪). ೩, ಹಿಗ್ಗು; ಅತಿಶಯ 
ವಾಗು: ಸಭೆಯುಂ ತಾನುಮಚ್ಚರಿಯುಪ್ಪರಿಸೆ ಶಿವಭಕ್ತಿ ಮಹಿಮೆಯ 
ನೊಪ್ಪಿ ರಂಜಿಪ ಬಸವರಾಜನ ಘನತೆಯಂ ನೆನೆಡೆ (ಬಸಪು. ೧೦-೫೨) ; 
ಕುಲಿಶಮುಸ್ಟಿಯ ಕಲಿಗಳುಪ್ಪರಿಸಿದರು ಕಲಹದಲಿ (ತೊರರಾ.೬-೩೩-೧೪). 
೪. ಮೇಲಕ್ಕೆ ಎಬ್ಬಿಸು; ಎತ್ತರಿಸು: ನರಾಂತಕನುರುಳಿದಶ್ವವನುಪ್ಪ 
ರಿಸಿ ಚಪ್ಪರಿಸಿದಾಯೆನುತ (ತೊರರಾ. ೬-೩೦-೩೦) ; ತಗ್ಗಾಗಿರುವ ಹಲಗೆ 
ಯನ್ನು ಸ್ವಲ್ಪ ಉಪ್ಪರಿಸಬೇಕು (ರೂಢ). ೫. ಮುಚ್ಚಳವನ್ನು ತೆಗೆ; 
ಬಿಚ್ಚು : ಸೆಜ್ಜೆಯುಪ್ಪರಿಸಿ ಶಿನಲಿಂಗ ನೀನೆನ್ನ ಕೆರಸ್ಸಲಕ್ಕೆ ಬರೆ ಪ್ರಜ್ವಲಿಸಿ 
ತೊಳತೊಳಗಿದೆ (ಮಹಾದೆ €. ೨೬-೨); ಅಂಚುವರೆ ದೇನ ಸೆಜ್ಜೆಯನು 
ಉಪ್ಪರಿಸಿಮೆನೆ (ಬಸರ. ೯-೫೩) ; ಕರ್ಣಿಕಾಂತರೆದಲ್ಲಿ ವಸಿಸಿರ್ವ ಸತ್ರಾಣ 
ಲಿಂಗಮಂ ಸೆಣ್ಣೆಯಿಂದುಪ್ಪರಿಸಿ ಥಳಥಳಿಸುತೆ (ಆರಾ ಚ. ೧೧-೩೨). 
ಉಪ್ಪಳಿಸು : ಕ್ರೋಣಿಯಿಂ ನಭಕುಪ್ಪಳಿಸೆ ಶಾರ್ಬೂಲಮಂ' ಕಂಡ 
ಏಣತತಿಯಂದದಲಿ (ಕೋಗಯ. ೨೩-೪೩). [ಉಪ್ಪರ್ಕ * -ಇಸ್ಕು] 


ಉಪ್ಪಲ, (ನಾ). ಚೌಳು; ಚೌಳುಭೂಮಿ. "ಉಸ್ಪಲಿಗ' ಪರಾ. 


(ದೇ. ॥ ತಮಿ. ಮಲ. ತೆಲು. ಉಪ್ಪ ೫] 


25| ಉಪ್ಪಲ್ಕ "ಉಪ್ಪಳ? ನೋ. 
ಉಪ್ಪಲಗೌರಿ (ನಾ). ನೈದಿಲೆಯಂತಿರುವ ಗೌರಿ: 


ಒಪ್ಪಿಡಿ ನಡುವಿನ 
ವನಿತೆಯಾಗಬೇಕೆಂದು ಕಪ್ಪುಗೊರಳ ಕಸಟದಿ ತಾ ಬಂದು ಉಪ್ಪಲ 
ಗೌರಿಯ ಹರ ಗೆದ್ದನು (ನಾಪದ. ೧೯೫). 

(ಉಪ್ಪಲ್ಕ (ಆ ಉಪ್ಪಳ) * ಗೌರಿ) 


(2) 


ಯಾನ್ರರ್ಗ್ಗೈೇತವವ್ವುಲ ತಲ್ಲದ್ವಾ ದಶಮಧ್ಮೈ ನಮಾ ಗ್ರಾಮಃ 
972). [1 


(we. XII, ೨೬೬-೫೨; 


ಉಪ್ಪ ಲಿಗೆ, ಉಪಲಿಕ, ಉಪಲಿಗ, ಉಪ್ಪ ಲಿಕ, ಉಪ್ಪ ಲೀಕ, ಉಪ್ಪಿಲಿಕ 


(ನಾ). ೧. ಉಪ್ಪು ತಯಾರಿಸುವವನು ಹಿತೆವಿಯೊಳಗುವ ಲಿಗ 
ದಾಸನಾಗಿರ್ಹವನ ಮುಡುಹಿನೊಳಗಣ ಮುದ್ರೆ ಬಯಲಾದುದು(ಎೀಕ್ಕೈಪ. 
೮-೮-೭). ೨. ಮಣ್ಣು ಅಥವಾ ಗಾರೆ ಕೆಲಸದವನು : ರಾಜಿಸುವ 
ನಣ್ಣ್ವಾ ಭಕ್ತನುಪ್ಪ ಲಿಗಳಾಯಕದೊಳೊಸೆದು (ಗುರು ಚಾ. 
ಉಪ್ಪಲಿಗ ಜೋಗಿ ಉಂಡಿಗೆ ಪಡುವಲು (ಎಕ. 111, ತಿರುಮ. ೬೩-೮೫೪; 
1748). ಉಪಲಿಕೆ: ೧. ಮಲಪನಾಯಕರು ಹಿರಿಯೂರ ಸೀಮೆಯ 
ಉಪಲಿಕರಿಗೆ ಕೊಟ್ಟ (ಎಕ. ೫1, ಹಿರಿಯೂ. ೪೧-೪ ; 1551). ಉಪಲಿಗ : 
೧. ಉಪಲಿಗರ ಕಾವಲಿ ಅಂತು ಯಾ ತೆಜ!ಗೆ ಸಹವಾಗಿ (ಎಕ. ೫x1೪, 
ಗುಂಡ್ಲು ಪೇ. ೧೨೯-೧೨೧; 1521). ಉಪ್ಪೆಲಿಕೆ: ೧. ಸಿರಿದೆನಿಸುತುಪ್ಪಲಿಕ 
ಕಾಯಕವ ಮಾಡುತಿಹ ಶರಣ (ಲಶಿಚಿಂ. ೩೮-೧೭) ; ಹರಭಕ್ತ ಪದಸೇವ 
ತತ್ವದೊಳಗುಪ್ಪಲಿಕೆ ಕಾಯಕನ ಮಾಢುತಿರೆಲು (ಗುರುಚಾ. ೧೦-೩೪). 


೧೦-೩೩) ; 


ಉಪಲಿಗೆ 


3 ೯೫೮ 


ಉಪ್ಪಲೀಕೆ: ೨. ಅರಸನೊಂದಿನ ಚಿತ್ರಮಂಟಪಂ ಕಿಜಕಿದೆನಲು ಮುಜಕಿ 
ದಿದೆಂ ಹಿರಿದಾಗಿ ಕಟ್ಟಿಸುನೆನೆಂದೆನುತ ವರಮಂತ್ರಿ ಕಳಿಪಿದಂ ಉಪ್ಪಲೀ 
[ಪಾಠಾಂ. ನೀ] ಕರನಂದು ಹಾರೆ ಸಲಿಕೆಗಳು ಸಹಿತ (ಲಶಿಚಿಂ. ೩೨-೫೭) ; 
ನಿಜಜಂಗಮದ ರೂಪನಾ ಕ್ಷಣ ೦ ಹಾರವಿಸಲೆಬ್ಬಿಸಿದ ಮಡಿದುಪ್ಪಲೀ 
[ಪಾಠಾಂ. ನೀ) ಕರಂ ವೀರಶೈವಾಗಮವ ಮೆಜಕಿದ (ಲಶಿಚಿಂ. ೩೨-೫೯). 
ಉಪ್ಪಿಲಿಕ : ೧. "ಉಪ್ಪಿಲಿಕದೇ೫ೆ? ಪರಾ. 
[ಉಪ್ಪಲ + -ಇಗ. / ತಮಿ. ಉಪ್ಪಿಲಿಯನ್‌ 

ಉಪ್ಪಲಿಗೆ (ನಾ). ಒಂದು ಗಿಡದ ಹೆಸರು: ಉತ್ತರಣೆ ಉಪ್ಪಲಿಗೆ 
ಮತ್ತಲ್ಲ ಶಿಶುಮಾರ ಕತ್ತೆಯ ಮೂತ್ರವೆರೆದಿಹರೆ ರಸಭಸ್ಮ ಉತ್ತಮವ | 
ದಕ್ಕು (ಸರ್ವಜ್ಞ. ೧೯೬೪). 

(ಜೀ. ॥ ಮಲ್ಲ. ಉಪ್ಪಲೆ; ತುಳು. ಉಪ್ಪಳಿಗೆ) 

ಉಪ್ಪಲೀಕೆ "ಉಪ್ಪಲಿಕ? ನೋ. 

ಉಪ್ಪವಡ, ಉಪ್ಪಡ್ಕ (ನಾ). ೧. ಹಾಸಿಗೆಯನ್ನು ಬಿಟ್ಟು ಮೇಲಕ್ಕೆ 
ಏಳುವುದು; ನಿದ್ದೆಯಿಂದ ಎಚ್ಚತ್ತು ಏಳುವುದು: ದಂಪತಿಗಳಿಗುಪ್ಪ 
ವಡವು ಸಮನಿಸಿತೆ ಮುಪ್ಪಾಗುತಿದೆ ರಾತ್ರಿ (ಅಂಜಡ. ೮-೧೩೭), ಉದಯ 
ರಾಗದೊಳುಪ್ಪವಡದ ಪಾಡಂ ಪಾಡುವವರ ಪಾಡೊಪ್ಪಿತಾಗ (ಸಮ್ಯ ಳಾ. 
೧೨-೧೦) ; ನೆರೆದರು ಬಳಿಕುಪ್ಪವಡಕೆ ಪಾಡುವ ತರುಣಿಯರ್‌ ತಾಳ 
ದಂಡಿಗೆಯ ಕರದೊಳು ತಳೆದು (ಕಂನವಿ. ೨೨-೩೯). ೨: ಸುಪ್ರಭಾತ; 
ಸುಪ್ರಭಾತದ ಹಾಡು: ಪುಷ್ಪಸುಗಂಧಗಂಧಿಯರು ಬಂದರಾ ಬಾಣ 
ನುಪ್ಪವಡವನು ಪಾಡುವೊಡೆ. (ಮೊ € ಹ ತ. ೨೨-೩೦); ಬೆಳಗಾಯಿತೇ 
ಳೆಂದೊಬ್ಬ ತರುಣೆಯುಪ್ಪವಡಮಂ ಹಾಡಿ (ಭಿಕ್ಪಾಚ. ೩-೪೫) ; ಉಪ್ಪ 
ವಡಮಂ ಪಾಡುವ ಗಾಡಿಕಾರ್ತಿಯರ ರಾಗರಸದೊಡನೆ (ಚಂದ್ರಭ್ಯು. 
೧೬-೧೩೩ ನ). ಉಪ್ಪಡ್ಕ : ೨. "ಉಪ್ಸಡಪದ' ಪರಾ. 

[ಸೆಂ. (ಉತ್‌-) * ಪವಡು. / ತೆಲು. ಉಪ್ಪವಡ?] 

ಉಪ್ಪವಡಂದಳೆ (ಕ್ರಿ). ಹಾಸಿಗೆಯನ್ನು ಬಿಟ್ಟು ಮೇಲೇಳು; ಎಚ್ಚರ 
ಹೊಂದು: ನಿಜಸತಿಯೊಡನೆ ಮಂದೇರಕಕೇಳಿಯೊಳಿರ್ದು ಉಪ್ಪವಡಂ 
ದಳೆದತಿಹರುಷದೊಳು (ಪ್ರಭಂಜ. ೧-೮೫). [ಉಪ್ಪವಡ + ತಳ್ಳೆ] 

ಉಪ್ಪವಡಂಬಡೆ (ಕ್ರಿ). - ಉಪ್ಪುವಡಂದಳೆ: ಸುಯ್ಕೆಲರ್‌ ತರಹರ 
ವಾಂತು ಸೂಸೆ ಸತಿಯುಪ್ಪವಡಂಬಡೆದೊಪ್ಪಿ ತೋಣಾದಳ್‌' (ರಾಜಶೇ. 
೪-೨೫). [ಉಪ್ಪವಡ + ಪಡೆ] 

ಉಪ್ಪವಡಗೀತ (ನಾ). ಸುಪ್ರಭಾತದ ಹಾಡು; ಸುಪ್ರಭಾತ: 
ಉಪ್ಪವಡಗೀತ ಅಥವಾ ಸುಪ್ರಭಾತ ಗೀತ (ಕವಿಚ. 11, ೨೮೪ ಸಿದ್ಧೇಶ್ವರ 
ಪುರಾಣ). [ಉಪ್ಪವಡ + ಗೀತ] 

ಉಪ್ಪವಡವಾಡು (ನಾ). - ಉಪ್ಪವಡಗೀತ : ಸೂತಜರು ಸವಿಯುಪ್ಪ 
ವಡನಾಡನು ಪಾಡಿದರು ಮುನ್ನೇಸಜಕಿನೊಳಾಗ (ಅಂಜಚ. ೧-೩೧). 

[ಉಪ್ಪವಡ + ಪಾಡ್ಗು] 

ಉಪ್ಪವಡಿಸು (ಕ್ರಿ). ನಿದ್ರೆಯಿಂದ ಎಚ್ಚರಗೊಳ್ಳು ; ಹಾಸಿಗೆ ಬಿಟ್ಟು 
ಏಳು: ಪನಡಿಸಿದನಂತನೊಸೆದುಪ್ಪವಡಿಸಿ ತನ್ನೆರಡುಮಡಿಯನೊತ್ತು 
ಶ್ತಿರ್ದಾಹವವಿಜಯಿಯಪ್ಪ ವಿಜಯನನೆ ವಲಂ ಮುಂ ಕಂಡು (ಸಂಪಭಾ. 
೯-೧೧) ; ಬೆಳಗಾಯ್ತುಪ್ಪವಡಿಸು ತೊಳತೊಳಗುವ ಮಣಿಮುಕುರಮಂ 
ನಿರೀಕ್ಷಿಸು (ಗಿರಿಕ. ೮-೭೧); ಹರಹರ ಶ್ರೀಕಾಂತ ಎನುತೈವರು ಕುಮಾರಕ 
ರುಪ್ಪವಡಿಸಿದರರಿವಿನಾಶಕರು (ಕುವ್ಯಾವಿ. ೧೧-೪); ರುದ್ರನುಪ್ಪವಡಿಸಿದ 
ನೆಳ್ಚತ್ತರಾ ನೀರಭದ್ರಮುಖ್ಯರ್‌ (ಚಿಬಪು. ೪೮-೩೬). "ಪವಡಿಸು? 
ಪರಾ. [ಉಪ್ಪವಡ + -ಇಸ್ಕು] 

ಉಪ್ಪವಕೆ (ನಾ). ಅವರೆಯಲ್ಲಿ ಒಂದು ಬಗೆ: “ಕಾಕಾಂದೋಲಃ -|45 
ಕಾಡವರೆ, ಉಪ್ಪವರೆ” (ಒಷಧಿ. ೩೦), [ಉಪ್ಪು * ಅನರೈ) 


3 


10 


13 


33 


40 


ಉಪ್ಪಾರದೀವಿಗೆ 


ಉಪ್ಪವಳ್ಳಿ (ನಾ). ಒಂದು ಊರಿನ ಹೆಸರು: ಉಪ್ಪವಳ್ಳಿಯ ವೋಚಿ 
ಗಾಮುಣ್ಣ (ಎಕ. ೪, ಬೇಲೂರು. ೩೦೮-೧೨ ; 971). [ಉಪ್ಪು + ಪಳ್ಳಿ] 

ಉಪ್ಪಳೆ, ಉಪ್ಪಲ್ಕ (ನಾ). ನೈದಿಲೆ ಹೂವು; ಉತ್ಸಲದ ಹೊವು: 
“ನೆಯ್ದಿಲ್ಲಳೊಳ್‌ ಉಪ್ಪಳ ಕೋವಳೆಗಳು? (ಕರ್ಣಾನಿ. ೩೯) ; ಕೊಂಡುವು 
ಸಪ್ಪದಮುಪ್ಪಳದಿನೊಜಕಿವ ನಜುವಂಡುಗಳಂ (ಲೀ (ಲಾವ. ೯-೮೬); 
ಕಣ್ಣೆಜಕೆದು ನೋಡಳುಪ್ಪ [ಪಾಠಾಂ. ತ್ಪ] ಳದೆ ಸಿರಿಯಳಿವುದೆಂದೆನ್ನ ಮಗಳೆಂ 
ದೊಬ್ಬ ಸತಿ ನುಡಿದಳು (ಹಚಕಾ. ೪-೧೯) ; ನೆಆಕಿಯಿಪುದೊಪ್ಪಿನುಪ್ಪಳದ 
ತಾವರೆಯೋರಣದೋರಣಂಗಳಂ (ಅಪ್ರ ಕಿ. ೨೪-೧೯). ಉಪ್ಪಲ್ಯ : 
"ಉಪ್ಪಲಗೌರಿ' ಪರಾ. [ಆ ಸೆಂ. ಉತ್ಪಲ] 

ಉಪ್ಪಳಗಂಪು (ನಾ). ನೈದಿಲೆ ಹೂವಿನ ವಾಸನೆ : ಕಿಜದುಂಬಿಗುರುಳ 
ಹೊಂಜೆಳೆಮೆಯ್ಕುಪ್ಪಳಗಂಪಿನ ಗರುವೆ ವಿಲಾಸದಿನೆಯ್ದಿ ದಳು (ಜಯಕಾ. 
೧೬-೪). [ಉಪ್ಪಳ + ಕಂಪು] 

ಉಪ್ಪಳೆಗಣ್‌ (ನಾ). ನೆಯ್ದಿಲೆಯಂತೆ ಇರುವ ಕಣ್ಣು: ತೊಳಪ್ಪು 
ಪ್ಪಳಗಣ್ಣ ನೀಜಕೆ ವರ ಸೌಂದರಿಗೂಡಿ ಬೆಡಂಗುವೆತ್ತಿರಲ್‌ (ಉ ದೃಟ. 
೧೦-೨) ; ಇಪ್ಪಂತೆ ನೋಡಿದರಾ ರಾಜಚಂದ್ರನನುಪ್ಪಳಗಣ್ಣ ನೀಜಕಿಯರು 
(ಚಂಪ್ರಸಾಂ. ೧೬-೧೪೮). [ಉಪ್ಪಳ + ಕಣ್‌) 

ಉಪ್ಪಳಿಸು "ಉಪ್ಪರಿಸು' ನೋ. 

ಉಪ್ಪಾಟಿ (ನಾ). ಒಂದು ಬಗೆಯ ಆಟ: ಚಿಕ್ಕಂದು ನಾವಾಡಿದುಪ್ಪಾ 
ಟಮಂ ಮತ್ತಿಂದು ತೋರಿದಪೆಸೆನ್ನ ತಮ್ಮಂಗೆ (ಶ್ರೀರಾಮಾ. ೩೧೦-೨೫೪). 

[ಉಪ್ಪ + ಆಟ] 

ಉಪ್ಪಾಶಿ (ನಾ). ಒಂದು ಗಿಡದ ಹೆಸರು: ಉಪ್ಪಾತಿ (ಮೈ ಗಿ. 
೧೧-೧೮೫). [ಉಪ್ಪು * ಆತಿ?) 

ಉಪ್ಪಾರ, "ಉಪ್ಪಾಅ' ನೋ. 

ಉಪ್ಪಾರ್ಯ "ಉಪಾರ? ನೋ. 

ಉಪ್ಪಾರಗಡುಗೆ "ಉಪಾರಗಡುಗೆ' ನೋ. 

ಉಪ್ಪಾರತಿ, (ನಾ). ಉಪ್ಪಾರಜಾತಿಗೆ ಸೇರಿದವಳು (9). 

[ಉಪ್ಪಾರ್ಕ (ಆ ಉಪ್ಪಾಜ) + -ತ್ಮಿ (ಆ -ಇತ್ತಿ)] 


"| ಉಪ್ಪಾರತ್ಮಿ (ನಾ). ೧. (ದೃಷ್ಟಿದೋಷಪರಿಹಾರಕ್ಕಾಗಿ) ಎತ್ತುವ 


ಉಪ್ಪಿನ ಆರತಿ: ದೃಷ್ಟಿಯಾಯ್ತಿಲೆಲೆ ಉಪ್ಪಾರತಿಯನೆತ್ತೆಂಬ (ಬಸರ. 
೭-೧೩೨); ಕೋಮಲೆಯರು . , . ಉಪ್ಪಾರತಿಯನೆತ್ತಿ (ಪ ದರಾ. 
೩-೪೭). ೨. ಉಪ್ಪನ್ನು ನಿವಾಳಿಸಿ ದೃಷ್ಟಿಯನ್ನು ತೆಗೆಯುವುದು : 
ಆರತಿಯನೆತ್ತಿದರು ಬಳಿಕುಪ್ಪಾರತಿಯ ಹಾಯ್ಕಿ ದರು (ಕುವ್ಯಾಆ. ೨೯-೨೭); 
ನಾರಿಯರು ಬಳಿಕೆಸೆವ ಮಣಿಮಯದಾರತಿಯ ನಲಿಜೆತ್ತಿ ಬಳಿಕುಪ್ಪಾರಶಿ 
ಯನು ಸೂಸಿದರು (ಜೀವಂಚ. ೮-೨೪). [ಉಪ್ಪು * ಆರತಿ] 
ಉಪ್ಪಾರತುಪ್ಪಡೀನಿಗೆ (ನಾ). ದೇವರಿಗೆ ಹತ್ತಿಸಿಡುವ ತುಪ್ಪದ 
ದೀಪ: ಕಾರ್ತಿಕ ಪೌರ್ನಮಿಯವುಪ್ಪಾರತುಪ್ಪದೀನಿಗೆ ಪ ೨ (ಎಕ. ೪1, 
ಕಡೂರು. ೪೯-೫೮ ; 1291). ಔ ಇದರಲ್ಲಿ ಉಪ್ಪಾರ ಮತ್ತು ತುಪ್ಪ 
ದೀವಿಗೆ ಇವು ಭಿನ್ನಶಬ್ದಗಳಾಗಿರಬಹುದು. 
[ಉಪ್ಪಾರ್ಯ (ಆ ಉಪಾರ) + ತುಪ್ಪ * ದೀವಿಗೆ) 
ಉಪ್ಪಾರದೀಪಮಾಲೆ (ನಾ). - ಉಪ್ಪಾರತುಪ್ಪದೀವಿಗೆ: ದೀಪಾ 
ವಳಿಯ ಹಬ್ಬದ ದಿನ ೩ ಕಂ ಉಪ್ಪಾರದೀಪಮಾಲೆ ಮುಂತಾದ ದೀವಿಗೆ 
ಯೆಂಣೆಗೆ ಗ ೧ (ಎಕ. ೪1, ಕಡೂರು. ೪೯-೫೮ ; 1291). 
[ಉಪ್ಪಾರ್ಯ: (ಆ ಉಪಾರ) + ದೀಪ 4 ಮಾಲೆ] 
ಉಪ್ಪಾರದೀವಿಗೆ (ನಾ). - ಉಪ್ಪಾರತುಪ್ಪದೀವಿಗೆ: ಸಿವರಾತ್ರಿಯಲು 
ದೇವರುಗಳವು ವುಪ್ರಾರದೀವಿಗೆಯ' ಯೆಂಕ್ಹೆಗೆ ಪ. (ಎಕ. ೪1, ಕಡೂರು. 


೪೯-೬೦ ; 1291). [ಉಪ್ಪಾರ್ಕೆ (ಆ ಉಪಾರ) + ದೀವಿಗೆ] 


ಉಪ್ಪಾರಮೋಳೆ 


ಉಪ್ಪಾರಮೋಳೆ (ನಾ). ಉಪ್ಪಿನ ಮೋಳೆ (ದಕ. 3). 
[ಉಪ್ಪಾರ] (ವ ಉಪ್ರಾಜ) * ಮೋಳ್ಕೆ] 
ಉಪ್ಪಾರಿಕೆ (ನಾ). ೧. ಉಪ್ಪು ತಯಾರಿಸುವ ಕೆಲಸ. ೨. ಗಾರೆ 
ಕೆಲಸ (೪). [ಉಪ್ಪಾರ (ಆ ಉಪ್ಪಾಜ) + -ಇಕೆ]. 
ಉಪ್ಪಾ ರಿತ (ನಾ). ಒಂದು ಗಿಡದ ಹೆಸರು: ಬಜೆ, ಉಪ್ಪಾರಿತನ ಚೇರು,| 5 
ಯಜ್ಟ್ರ ಮಧುಕ, ಇವಿಷ್ಟನು ಪ್ರತ್ಯೇಕ ಎರಡು ವರಹ ತೂಕವ... . ಶ್ಲೇಷ್ಮ 
ಕ auikad ಕುಜಪರಿಹರವಹುದು (ವೈದ್ಯಸಾ. 1, ಹ್‌ “| 
ಉಪ್ಪಾಖ, ಉಪ್ಪಾರ್ಕ (ನಾ). ೧. ಉಪ್ಪು ತಯಾರಿಸುವವನು; ಆ 
ಜಟ ಸೇರಿದವನು: ಉಪಾ॥ಪ್ಪಾ3ಆಅರ , ಮೊಳೆಯ ರೊಕ ಸಹ 


ಬ್ರಹ್ಮಸಮುದ್ರ ಗ್ರಾಮ (ಸೌಇಇ. Iv, ೨೫೫-೧೫ ; 1515) ; ಉಪ್ಪಾಖರಿಗೆ |10 
ಕೊಟ್ಟಿ ಉಪ್ಪಿನ ಮೋಳೆ (ಎಕ. ೫1, ಮೊಳಕಾ. ೯-೪; 1551). ೨. ಮಣ್ಣು 
ಕೆಲಸದವನು; ಗಾರೆಕೆಲಸದವನು : ಶಿಖಿ ಬ್ರಾಹ್ಮಣ . . * -ಅಂಗ್ರೈ 


ಉಪ್ಪಾಆ, ನಖ ನಾಯಿದ, ಒಡಲು ಡೊಂಬ ಸ 1, ೩೬೨); ಸತ್ತು 
ಉಪ್ಪಾಜರೆಲ್ಲರ ತೋಟಾ (ಪ್ರೌಢರಾ. ಉಪ್ಪಾರ, : ೧. 
4ಉಪ್ಪುತಯಾರಿಸುವವನು . .. ಉಪ್ಪಾರ? (ತುಳುನಾ. ೧೭೩); 
ಉಪ್ಪಾರನ ಮಗನಾದರೆ ಉಪ್ಪಿಲ್ಲದೆ ಉರಿಡಾನೇ (ಗಾಜಿ). ೨. ನಿಜವಾಗಿ 
ಆ ಉಪ್ಪಾರನಿಗೆ ಶಿಕ್ಷೆಯಾಗಲು ಬೇಕು (ಹುಚ್ಚಾಟ. ೫೮). 
[ದೇ. ॥ ತಮಿ. ಉಪ್ಪಾರಕಾರನ್‌, ಉಪ್ಪರವರ್‌ ; ತೆಲು. ಉಪ್ಪರ] 
ಉಪ್ಪಿ (ನಾ). ಎಸಗದ ಗಿಡ; ಯಗಚಿ ಗಿಡ: ಬಿಳಿಯ ಉಪ್ಪಿಯ ಬೇರಂ 
ತೇದು ಛಾಯಾಶುಷ್ಯಮಂ ಮಾಡಿ. . . ಜೇನುತುಪ್ಪದಿ ಕಲಸಿ ತೆಗೆದು |29 
ಸೂ ಕೃತ್ರಿಮ ಮಾಣ್ಣುಂ (ವಿವೈವಿ. ೧೩೪). [ದೇ. ॥ ತೆಲು. ಉಪ್ಪಿ] 
ಕ್ಕು (3). ೧. ಉಪ್ಪನ್ನು ಹಾಕು, ಬಡಿಸು: ಉಪ್ಪಿಕ್ಕಿ 
ie ಸ ಮೆಲ್ಪಡಿತೆಂಬಂತೆ ನಮ್ಮ ಕೆಮ್ಮನಿರ್ಹಿರವಿದೇಕಾರಣಂ 
(ಪಂಷಭಾ. ೭-೧೬ ವ). ೨. ಅನ್ನಹಾಕು: ಉಪ್ಪಿಕ್ಕಿದವನನ್ನು ಮುಪ್ಪಿನ 
ತನಕ ನೆನೆ (ಗಾದೆ). [ಉಪ್ಪು * ಇಕ್ಕು] 25 
ಉಪ್ಪಿಗೆ (ನಾ).- ಉಪ್ಪಲಿಗೆ: ಉಜ್ಜುಗಿಗರಂ ಗುರಿಗರುಪ್ಪಿಗರ್‌ ಸುಪ್ಪಾಣಿ 
ಗರ್‌ ಸೂಜಿವಳೆಗಾಜರು (ಮದೇಪು. ೨೮-೭). [ಉಪ್ಪು * -ಇಗ] 
ಉಪ್ಪಿಟ್ಟು (ನಾ). ಅಕ್ಕಿತರಿ, ರವೆ ಇವುಗಳನ್ನು ಒಗರಣೆಯಲ್ಲಿ ಹಾಕಿ 
"ಬೇಯಿಸಿ ಮಾಡಿದ ಒಂದು ತಿನಿಸು: “ಊರಿಂದ ಬಂದಿದ್ದೀರಿ ಹಸಿದು, 
ಉಪ್ಪಿಟ್ಟು ಕಾಫಿ ಮಾಡಲೆ...” ಎಂದಳು (ಗಾಳಿಗು. ೬೯). 30 
[ಉಪ್ಪು * ಹಿಟ್ಟು (ಆ ಪಿಟ್ಟ್ಯು) 
ಉಪ್ಪಿಡು (ಕ್ರಿ). - ಉಪ್ಪಿಕ್ಕು ೨: ಉನ್ಬಿಟ್ಟಿ ವರನ್ನು ಮುಪ್ಪಿನ ತನಕ 
ನೆನೆ (ಗಾದೆ). [ಉಪ್ಪು * ಇಡು] 
ಉಪ್ಪಿನಕಾಯ್‌ "ಉಪ್ಪು' ಪರಾ. 
ಉಪ್ಪಿನಕಾಯಿ "ಉಪ್ಪು? ಪರಾ. 35 
ಉಪ್ಪಿನಮಾಳ "ಉಪ್ಪು? ಪರಾ 
ಉಪ್ಪಿನಮಾಳೆ "ಉಪ್ಪು ಪರಾ 
ಉಪ್ಪಿನಮೇಳೆ "ಉಪ್ಪು' ಪರಾ. 
ಉಪ್ಪಿನಮೊಳೆ "ಉಪ್ಪು? ಪರಾ. 
ಉಪ್ಪಿನನೋಳೆ "ಉಪ್ಪು? ಪರಾ. 40 
ಉಪ್ಪಿನಾಗರ "ಉಪ್ಪು' ಪರಾ 
ಉಪ್ಪಿ ಲಿಕೆ "ಉಪ್ಸಲಿಗ' ಕೋ. 
ಉಪ್ಪಿ ) ಅಿಕೆದೆಟಳ (ಹಾ). ಉಪ್ಪಾರರು ಕೊಡಬೇಕಾದ ತೆರಿಗೆ: 
ಹೊಗೆದೆರ್ಕಿ ಮಗ್ಗದೆರ್ಕೆ ಪಂಚಕಾರುಕ ಕಬ್ಬುನದ ಸುಂಕ ಬಿಲ್ಲಹದಿಕೆ 
ಬಾಲವಣ ಉಪ್ಪಲಿಕದೆರ್ಕೆ[ಆ್‌] ಒಳ ಗಾದ (ಎಕ. ೫೪1, ಚಿಕ್ಕನಾ. |45 
[ಉಸ್ಸಿಲಿಕ (ಆ ಉಪ್ಪಳಿಗ) + ತೇಃಕ್ಕಿ] 


೨೧-೧೭). 


[oN 
ಟಾ 


೭೧-೨೯ ; 1330). 


ರ್ನ 


ಉಪ್ಪು, 


ಉಪ್ಪಿ ಲಿಬಳ್ಳಿ (ನಾ). ಒಂದು ಗಿಡದ ಹೆಸರು (ಮೈಔಗಿ. ೬೦-೧೨೧೪). 
[ಉಪ್ಪಿಲ್ಕಿ * ಬಳ್ಳಿ] 

ಉಪ್ಪು, ಉರ್ಪು (ನಾ). ೧. ಆಹಾರ ಪದಾರ್ಥಗಳನ್ನು ರುಚಿ 
ಗೊಳಿಸಲು ಬಳಸುವ ಪದಾರ್ಥ; ಲವಣ: ಬೈಕಂದಿರಿದು ತಂದ 
ಕೂಲಕ್ಕಿ ನೆರಮೆಣ್ಣೆಯನಕ್ಕುಪ್ಪನಕ್ಕೆ ಕಟಿಯನಕ್ಕೆಂದಪ್ಪೊಡಮಿಕ್ಕಿಯು 
ಮೆಜ3ಿಯಿಸಿಯುಮಆ್‌ ಯಂ (ವಡ್ಡಾರಾ. ೪-೧೫); ಉಪ್ಪುತುಪ್ಪ (ಇಳ. 
X11, ೨೫೬-೧೬ ; 971) ; ಮಠದ ಮಾಣಿಗಳ್ಳಿ ಉಪ್ಪ ಎಣ್ಣೆಗೆ ಗದ್ಮಾ ಣಂ 
ಪದಿನಾಜು (ಎಕ. ೪11, ಶಿಕಾರಿ. ೭೪-೧೩ ; 1010) ; ಸಕ್ಕ ಕೆಗುಪ್ಪ 9 ಸರಿ 
ಮಾಳ್ಬರೇ (ಸೋಮೇಶ. ೧೦); ಸಂಪಳೆಯೊಳಗೆಯೆಳೆಯಲ್ಲ ನೀರುಳ್ಳಿ 
ಯುಪ್ಪು ಜೀರಿಗೆಯಿಕ್ಕಿ (ಸೂಪಶಾ. ಉಪ್ಪಿನ ತಿತ್ತಿಗಳು 
(ಕಂನವಿ. ೧೪-೭೭) ; ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ 
(ಗಾದೆ); ಉಪ್ಪು ತಿಂದವ ನೀರು ಕುಡಿದಾನು (ಗಾದೆ). "ಅಟ್ಟುಪ್ಪು', 
"ಕಲ್ಲುಪ್ಪು', "ಕಾರು ಪ್ಪ', "ಚೌಳುಪ್ಪು', “ಫೆ ಟ್ಲ್ಲು ಪ್ಪ್ಪ', 
"ಸೋರುಪ್ಪು' ಪರಾ. ೨, ಷಡ್ರಸಗಳಲ್ಲಿ ಒಂದು: ಉಪ್ಪಂ ಪುಳಿಯಂ 
ಕಡುಬಿಸಿದಪ್ಪುದುಮಂ ಬಯಸುತಿಪ್ಪ (ಕಲ್ಯಾಳಾ. ೨-೨೭) ; ಒಗರುಪ್ಪು 
ಸಿಹಿ ಕಹಿ ಹುಳಿ ಕಾರ (ಭರಚ. ೪-೯೩). ೩. (ಆಲಂ). ಹಂಗು; ಉಪ 
ಕಾರದ ಯಣ: ಸಮಸ್ತರು ನಂಮ ವಚ ಉಸ್ಪಿಗೆ ಸರಿಯಾಗಿ 
ಭಕ್ತಿಯಿಂದಾ ನಡೆದುಕೊಂಡು (ರಾಜೆ € ೦ದ್ರ. ೧೨೪); ಈ ಉಸ್ಪಿ ಗೆ 
ನಂಬುಗೆಗೇಡನ್ನು ಆಹಿತವನ್ನು ಮನಸ್ಸಿನಲ್ಲಿ ಯೇ ನಡೆಯಿಸಿದಿರಾದರೂ 
ನಿಮ್ಮ Hi (ಬೆಟ್ಟಿ ಆ. ೫೫-೧೪). A ಉರ್ಪು: ೨. ನಾಲಗೆಯಿಂ 
ಸವಿಯೆ ಇದು ಮಧುರಂ ಇದು ಪುಟ ಇದುರ್ಪು ಎಂದಿವು ಮುಂತಾಗಿ 
ಪುಟ್ಟುವ ತಿಳಿವು (ಚಿಕಬಿ. ೩). 

ಉಪ್ಪಿನಳಾಯ್‌, ಉಪ್ಪಿನಕಾಯಿ - ಮಾವು ನಿಂಬೆ ಮೊದಲಾ 

ದುವುಗಳನ್ನು ಉಪ್ಪು ಕಾರಜೊಡನೆ ಕೂಡಿಸಿ ನಂಜಿಕೆಗೆ (ಬಾಡಿ 
ಸಿಕೊಳ್ಳುವುದಕ್ಕೆ) ಉಪಯೋಗಿಸುವ ಪದಾರ್ಥ; ಊರುಗಾಯಿ : 
ಉಸ್ಪಿನಕಾಯ್ಗೆ ಗದ್ಯಾಣ ಎರಡು (ಎಕ. ೪11, ಶಿಕಾರಿ. ೩೪-೧೭, Rls 
ಮುಮಿಡಿ ಕರಂಜಿಕೆಯಂಬಟಿ ನಿಂಬೆ ನೆಲ್ಲಿ ಗಾಯ್‌ ಕಪ್ಪು ರಗಂಪ. 
ಉಪ್ಪಿನಕಾಯ್‌ (ಲೀಲಾವ. ೫-೭೧); ನೆಲ್ಲಿ ಹಿಪ್ಪಲಿ ಕರಂಜಿಗೆ ಬೆಲ್ಲವು 
ಬೆಲ್ಲವತ್ತ ಮಾಗುಳಿ ಬಿದಿರ ಕಳಿಲೆ ಪೊಸತದುಕಂಬಟಿಯ ಕಾಯ್ಗಳಿಂದ 
ಸಮೆದೊಪ್ಪುವುಪ್ಪಿನಕಾಯ್ಲಳಂ ಮಾಳ್ಬುದು ( ಸೂಪಶಾ. ೩-೧೬); ವ್ರಬ್ಪನ 
ಕಾಯಿ ೨ಕ್ಕುಂ ಪುಸ್ಪಿನ ಕ್ರಯ ೬ (ಎಕ. ೪11, ಶಿವಮೊ. ೭೧-೬೨ ; 1431); 
ಉಪ್ಪಿನಕಾಯಿ ಹುರಿಮೆಣಸುಗಡಲೆ , .. ಮಾಜುವವರ್‌ ಬರುತಿರ್ದರು 
(ಚೆಬಪು. ೫೭-೪೨) ; ಪರಿಪರಿಯುಪ್ಪಿನಕಾಯಿ ಹಪ್ಪಳ ಸವಿವೆರಸಿದ ಶುಭ್ರ 
ಬಾಳಕವ , .. ತರುಣಿಯರೆಡೆಮಾಡಿದರು (ಕಂನವಿ. ೪-೮೪) ; ಮಾತಿಗೆ 
ಮೊದಲು ಗಾದೆ ಊಟಕ್ಕೆ ಮೊದಲು ಉಪ್ಪಿನಕಾಯಿ (ಗಾದೆ); ಊಟ 
ಕ್ಕಿಲ್ಲದ ಉಪ್ಪಿನಕಾಯಿ, ಯಾತಕ್ಕೂ ಬೇಡ (ಗಾದಿ). ಉಪ್ಪಿನ. ಮಾಳ ಎ 
೧. ಉಪ್ಪನ್ನು ತಯಾರಿಸುವ ಸ್ಥಳ. ೨. ಉಪ್ಪಿನ ಮಾಳದ 
ಮೇಲೆ ಹಾಕುವ ತೆರಿಗೆ: ಪೂರ್ವಕಾಲದ ತೆರಿಗೆಗಳು: - ಮನೆತೆರಿಗೆ, 
ಹುಲ್ಲುಹಣ. .. ಮಾರಿಕ್ಕೆ ಉಪ್ಪಿನ ಮಾಳ (ನಮ್ಮನು. ೨೪೩). 
ಉಪ್ಪಿನಮಾಳೆ - ೧. ಉಪ್ಪು ತಯಾರಿಸುವ ಉಪ್ಪುಮಣ್ಣಿನ ರಾಶಿ, 
--ಗುಡ್ಡೆ: ಉಪ್ಪಿನ ಮಾಳೆಗಳು (ಎಸಮೈ. ೫೬1, ೧೦)- ೨. ಉಪ್ಪು 
ಮಣ್ಣಿನ ಮೇಲೆ ಹಾಕುವ ತೆರಿಗೆ: ತಿಪ್ಪೆ ಹಳವುಪ್ಪಿನ ಮಾಳೆ (ಎಕ. 
1x (5), ಮಾಗಡಿ. ೮೬-೮; 1687). ಉಪ್ಪಿನಮೇಳೆ - ಉಪ್ಪಿನ ಮಾಳೆ : 
೧. ಉಪ್ಪಿನಮೇಳೆ ಮೇಲೆ ನಟ್ಟ ಕಲ್ಲು॥ 7S x, ಗೋರೀಬಿ. ೫೬-೧೧೫ ; 
1407). ಉಪ್ಪಿನಮೊಳೆ ಎ ಉಪ ಬಿ ನಮಾಳೆ: ೧. ಹೊಂನ ಹಳ್ಳದೆ ಆ 
ಉಪ್ಪಿನಮೊಳೆ ಅಳಿಗೆರೆಗಳಳಿ (ಎಕ. 117, ಮಳವ. ೧೨೧-೧೬೫ ; 16%). 


೧-೭೫); 


ಉಪ್ಪು, 


೨. ಉಪ್ಪಿನ ಮೊಳೆಯ ರೊಕ್ಕ ಕ್ರಯ ಕಡ್ಡಾಯ ಬಿಟ್ಟ ಬಿರಾಡ ಕಾಣಿಕೆ 
(ಎಕ. ೫1, ಜಗಳೂ. ೪೧-೩೨; 1526). ಉಪ್ಪಿನಮೋಳೆ ಎ ಉಪ್ಪಿನ 
ಮಾಳೆ : ೧. [ಉಪ] [ಬ್ಬ3ನ ಮೋಳೆಯ ಚೌಡಗೊಂಡನ ಗದ್ದೆಯಲ್ಲಿ 
(Naa. IV, ೨೫೪-೫೪; 1313). ೨, ಕಾಡಾರಂಭಸುವರ್ನಾದಾಯ 
ವಾರಕಾರು ಸೇಸೆ ಸಿದ್ಧಾಯ ಉಸ್ಪಿನಮೋಳೆ ದಣಾಯಕಸಾಮ್ಯ (ಸೌಇಇ. 
120-11, ೪೪೦-೨೪; 1419); ಕಬಿಣದ ಪೊಂಮಂಚರಾದಾಯ ಹುಲ್ಲುಹಣಾ 
ವುಪ್ಪಿನ ಮೋಳೆ ಯಾಚಲಪೈರು (ಮೈಆರಿ. ೧೯೩೯, ೪೨-೯೪; 1825) ; 
ಮದುವೆದೆರಿಗೆ, ಉಪ್ಪಿನಮೋಳೆ, ಕೌದಿಯ ತೆರಿಗೆ (ಮಹಾವಂ. 7, ೧೨೪) ; 
ತಂಬಾಕು, ಗಾಂಜ, ಷರಾಬು, ಉಪ್ಪಿನಮೋಳೆ ಆಚಾರಕಾಣಿಕೆ ಇವೇ 
ಮೊದಲಾಗಿ ಸರ್ಕಾರಕ್ಕೆ ಆದಾಯದ ಬಾಬುಗಳಾಗಿದ್ದವು (ಪಾಳೆಗಾ. ೫೧) ; 
ಉಪ್ಪಿನಾಗರ - ಉಪ್ಪಿನ ಗಣಿ: ಉಪ್ಪಿನಾಗರ ಗೇಣಿಯಿಂ ವರುಷ ೧ ಕಂ 
ಬಹ ಕೊಕ್ಕ ಗ ೬ (ಸೌಇಇ. IX-ii, ೪೦೯-೨೨; 1365). ಉಪ್ಪು 
ಸೊಪ್ಪಾಗು - (ಆಲಂ). ಸ್ವಭಾವವನ್ನು ಬದಲಾಯಿಸು : ತಪ್ಪೆಂದು 
ಮುಪ್ಪುರಿಗೊಂಡು ಬಾಯಳಿದೂಳಲುಪ್ಪು ಸೊಪ್ಪೇನಾದಪುದೇ (ರಾಮವಿ. 
೧-೫೦). ಉಪ್ಪುಹಾಳು - ೧. ಉಪ್ಪನ್ನು ಒದಗಿಸು: ಸಾರಿಗೆ ಸ್ವಲ್ಪ 
ಉಪ್ಪುಹಾಕು (ರೂಢಿ). ೨. (ಆಲಂ). ಲೆಕ್ಕಿಸು; ಲಕ್ಷ್ಯಮಾಡು : 
ರಾಜಪುತ್ರನು. ಅಕಬರನ ಉಪಟಳಕ್ಕೆ. ಉಪ್ಪುಹಾಕದೆ RE ಮೆರೆಯುತ್ತಿ 
ದ್ವನು (ಭಜ್ಯೋತಿ. ೧೭೨). "ಸೊಪ್ಪು ಹಾಕು' ಪರಾ. 

(ಜೇ. ॥ ತನಿ. ಮಲ. ಉಪ್ಪು ; ಕೊಡ. ಉಪ್ಪೀ; ತುಳು. ತೆಲು. 
ಉಪ್ಪು; ಕೋಲಾ. ಸುಪ್‌; ನಾಯ್ಕಿ. ಸುಪ್ಪ್‌ ; ಪರ್ಜಿ. ಚುಪ್‌] 
ಉಪ್ಪು (ನಾ). (ಉಕ) ೧. ಸ್ಥಿತಿ; ನೆಲೆ. ೨. ತಿಳ್ಳಿ ಮೊದಲಾದ 

ಗೆರೆ ಆಟಿಗಳಲ್ಲಿ ಹೊರಿಸುವ ಸೋಲು: ರಾಮನ ಮೇಲೆ ಎರಡು 
ಉಪ್ಪು ಹೊತ್ತಿರುವುದರಿಂದರೋ ಏನೋ ರಾಮನ ಮೋರೆ ಸಪ್ಪಗಾಗಿರು 
ವುದು (ನಿರಾಭ. ೯೬) ; ಬಹಳೇ ಜಾಗ್ರತೆಯಿಂದ ಆಟವನ್ನು ಆಡಿದ್ದರಿಂದ 
ತಿರುಗುಪ್ಪಾಗಿ ತಿರುಗಿ ಎರಡನೆಯ ಮನೆಯವರಿಗೆ ಉಪ್ಪು ಏರಿ ಬಂದಿತ್ತು 
(ನಿರಾಭ. ೯೬); ೩. ರಾಮಪಟ್ಟಿಯ ಆಟಿ (8). ೪. ಹೆಂಗಸರು 
ಆಡುವ ಒಂದು ಬಗೆಯ ಆಟ (8). [< wv 2] 
ಉಪ್ಪು (ನಾ). (ಉಕ). ಪ್ರೀತಿ; ಮುದ್ದು. 
ಉಪ್ಪುಪ್ಪು (ದ್ವಿರುಕ್ತಿ) : ಒಬ್ಬನೇ ಮಗ, ಮೊದಲಿನಿಂದ ಅತೀ 
ಉಪ್ಪುಪ್ಪು ಮಾಡಿ ಬೆಳಸಿದ್ದಾರೆ (ರೂಢಿ). [2] 
ಉಪ್ಪುಕಂಡ (ನಾ). ಉಪ್ಪುಬಾಳಕ. (ದಕ). [ಉಪ್ಪು * ಕಂಡ] 
ಉಪ್ಪುಕಡಲು "ಉಪ್ಪುಗಡಲ್‌' ನೋ. 
ಉಪ್ಪುಕಡಲೆ "ಉಪ್ಪುಗಡಲೆ' ನೋ. 
ಉಪ್ಪುಕಡ್ಡಿಆಟಿ (ನಾ). (ದಕ) ಒಂದು ಬಗೆಯ ಆಟಿ: ಮಕ್ಕಳು 
ಉಪ್ಪುಕಡ್ಡಿ ಆಟಿವಾಡುತ್ತಿದ್ದಾರೆ (ರೂಢಿ). 
[ಉಪ್ಪು * ಕಡ್ಡಿ * ಆಟ] 
ಉಪ್ಪುಕಾಗದ (ನಾ). ಒರಟು ಕಾಗದ; ಮರಳು ಕಾಗದ : ಶಾಯಿ 
ಕರೆಯು ಹಳೆಯದಾದರೆ, ತಿಳಿನಿಂಬೆಹಣ್ಣಿನ ರಸವನ್ನು ಸವರಿ ಇದು 
ಒಣಗಿದ ನಂತರ ಉಪ್ಪು ಕಾಗದದಿಂದ... ಸವರಿ ಉಜ್ಜಬೇಕು (ಗೃಹನಿ. 
೧೭೫). [ಉಪ್ಪ್ಪ್ಯ* ಕಾಗದ] 
ಉಪ್ಪುಕಾರ (ನಾ). ಉಪ್ಪಿನ ಜೊತೆಗೆ ಸೇರಿದ ಖಾರ: ಪುರಿಗೆ ಉಪ್ಪು 
ಕಾರ ಹಾಕಿದ್ದಾರೆ (ರೂಢಿ). 
ಉಪ್ಪುಕಾರಹಚ್ಚು - (ಆಲಂ). ಬಣ್ಣ ಕಟ್ಟಿ ವರ್ಣನೆಮಾಡು : 
ನಿಜವಿರಲಿ ಸುಳ್ಳು ಇರಲಿ ಉಪ್ಪುಕಾರಹಚ್ಚಿ ಹೇಳುವವರನ್ನು ಕಂಡರೆ 
ನಿಮಗೆ ಬಹಳ ಪ್ರೀತಿಯುಂಟಾಗುತ್ತದೆ (ತುಳಸಿ. ೧೦೭). 
[ಉಪ್ಪು * ಕಾರ್ಯ] 


೯೬೦ ಉಪ್ಪುನೀರು 

ಉಪ್ಪುಕೊರಚ (ನಾ). ಕೊರಚಲ್ಲಿ ಒಂದು ಬಗೆ: ಉಫ್ಪುಕೊರಚ, 
ಘಟ್ಟದ ಕೊರಚ(ಎಸಮೈ. ೪1,೩). [ಉಪ್ಪು* ಕೊರಚ(< ಕೊಜಚ)] 

ಉಪ್ಪುಗಡಲ್‌, ಉಪ್ಪುಕಡಲು (ನಾ). ಉಪ್ಪುನೀರಿನ ಸಮುದ್ರ; 
ಲವಣ ಸಮುದ್ರ: ಆ ಮಿಸುಪುಪ್ಪುಗಡಲ ಮಧ್ಯ ದೊಳುದ್ದಾಮತೆಯೆಂ 
ಪಡೆಡೊಪ್ಪುವ ಜಂಬೂನಾಮೆದ ದೀವಿ ಕರಂ ನಯನಾನಂದಮನಿರದೊ 
ದನಿಸಿತು (ಜಯಳಾ. ೧-೩೧). ಉಪ್ಪುಕಡಲು: ಉಪ್ಪುಕಡಲದು 
ಕಪ್ಪು ಜನ ಕಪ್ಪು ಏನೆಂದೆ ತಪ್ಪು ತಪ್ಪು (ಹೊಂಗಳು. ೧೫-೧೪). 

[ಉಪ್ಪು * ಕಡಲ್‌] 
| ಉಪ್ಪುಗಡಲೆ, ಉಪ್ಪುಕಡಲೆ (ನಾ). ಹುರಿದು ಉಪ್ಪನ್ನು ಸವರಿದ 
ಕಡಲೆ: ಕಡಕೊಳವು ಉಪ್ಪು ಗಡಲೆಗೆ ಪ್ರಸಿದ್ಧವಾಗಿದೆ (ರೂಢಿ). ಉಪ್ಪು 
ಕಡಲೆ; ಉಪ್ಪುಕಡಲೆ ಕುರುಕಲು ರುಚಿಯಾಗಿರುತ್ತದೆ (ರೂಢಿ). 
[ಉಪ್ಪ್ಪ; * ಕಡಲೆ] 
ಉಪ್ಪುಗಡ್ಡಿ (ನಾ). ಒಂದು ಗಿಡದ ಹೆಸರು (ಮೈಔಗಿ. ೩೬೮). 
(ಉಪ್ಪು, * ಕಡ್ಡಿ] 

15] ಉಪ್ಪುಗಾಯ್‌, `ಉಪ್ಪು ಗಾಯಿ, ಉರ್ಪುಗಾಯ್‌ (ನಾ). ಮಾವು 
ನಿಂಬೆ ಮೊದಲಾದುವುಗಳನ್ನು ಉಪ್ಪುಕಾರದೊಡನೆ ಕೂಡಿಸಿ 
ನಂಜಿಕೆಗೆ (ಬಾಡಿಸಿಕೊಳ್ಳುವುದಕ್ಕೆ) ಉಪಯೋಗಿಸುವ ಪದಾರ್ಥ; 
ಊರುಗಾಯಿ : ಕೆಲಬಲದೊಳೊಪ್ಪಿ ತೋಲುತ್ತಮಿರೆ ಖಪ್ಪಠದೊಳಗೆ 
ಶಾಕಪಾಕಂಗಳೆಸವುತಿಕೆ (ಚಿನ್ನರ. ೮೨-೧೫); ಬಿಸಿಬಿಸಿಯೋಗರಂ.ಕೆಲದ 
ಸೋಡಗೆ ತೆಳ್ಸೊಳುದುಪ್ಪಮುಪ್ಪು ಗಾಯ್‌ -ಮೊಸರಿನಿದಸಪ್ಪ ಮಜ್ಜಿಗೆ 
(ಸೂಕ್ತಿ ಸು. ೧೦-೨೬೫); ತನಿವಣ್ಣಳರಸಿ ರಸಾಯನ ಸಾರ್ಗಳುಪ್ಪು 
ಗಾಯ್‌ ಬಾಳುಕಂ (ಜೈಮಿಭಾ. ೬-೪೪). ಉಪ್ಪುಗಾಯಿ : “ಲವಣ 
ದೊಳು ಪುದಿದ ಫಲಮುಪ್ಪುಗಾಯಿಗಳೆನಿಕು ೫ (ಮಂಗರಾ. ೬೫-೬); 
ಮಲ್ಲಿಗೆಯರಳಂತೆ ಬೆಚ್ಚೊ ಗರ ಮೊಸಕೊಳ್ಳೆಯ ಬಹಳುಪ್ಪುಗಾಯಿ 
(ಮೋಹತ. ೩-೫೬); ಪಂಚಭಕ್ಷ್ಯ ಪಾಲ್ಮ್ಕೊಸರುಪ್ಪುಗಾಯಿ ಶಾಕಗಳ 
(ಭೈರವೇ. ೨-೧೯೭). ನಿೀಉರ್ಪುಗಾಯ್‌ : ನವೀನ ಸ್ವಾದುನಿತು” 
ರ್ಪುಗಾಯ್ಸನಾಳೋಕಿಸಿ ತಂದು ಬಡ್ಡಿಸಿದರಾ ಲೊ (ರಾಕ್ಷಿಯರ್‌ 
(ಶಾಂತೀಶ್ವ. ೧೫-೭೦). [ಉಪ್ಪು * ಕಾಯ್‌] 

ಉಪ್ಪುಗಾಯಿ "ಉಪ್ಪುಗಾಯ್‌' ನೋ. 

30| ಉಪ್ಪುಗಾವು (ನಾ). ಉಪ್ಪನ್ನು ಹುರಿದು ಬಟ್ಟಿಯಲ್ಲಿ ಕಟ್ಟಿ ಕೊಡುವ 

'ಶಾಖ: ಗಾಯಕ್ಕೆ ಉಪ್ಪುಗಾವು ಕೊಡಬೇಕು (ರೂಢಿ). 

[ಉಪ್ಪು * ಕಾವ್ಯ (ಆ ಕಾಯ್ತು))] 
ಉಪ್ಪುಗಾಳು (ನಾ). ಉಪ್ಪು ಸವರಿದ ಕಾಳು. [ಉಪು * ಕಾಳು] 
ಉಸ್ಪುಣ್ಣು (ಕ್ರಿ). ೧. ಉಪ್ಪನ್ನು ತಿನ್ನು. ೨. (ಆಲಂ). ಹಂದಿಗೆ ಒಳ 

ಗಾಗು: ಧೊರೆಗಳುಪ್ಪುಂಡು ಮರಳಿ ಬಿದ್ದ ಸ್ವಾಮಿದ್ರೋಹಿಗೆ ರಂಗಜೈಸದು 
ಮರುಳೆ (ಸೌಂದಕಾ. ೭-೧೩೩). [ಉಪ್ಪು * ಉಣ್ಣು (ಆ ಉಣ್‌)] 
ಉಪ್ಪುನೀರ್‌, ಉಪ್ಪುನೀರು (ನಾ). ಉಪ್ಪುಮಿಶ್ರವಾದ ನೀರು; 
ಗಡುಸುನೀರು; ಸವಳು ನೀರು: ವಿಷಮಮೆನಿಪುಪ್ಪುನೀರುಂ ಕಷಾ 
ಯಿತಾಸ್ಕಂಗೆ ಮಧುರತರಮಪ್ಪಂತೆ ವಿಷಯಂಗಳೆ ನವಯೌವನ ಕಷಾ 
ಯಿತಾತ್ಮನ ಮನಕ್ಕವತಿಮಧುರಂಗಳ್‌ (ಕಾದಂಪೂ. ೫೩೬) ; ಉಪ್ಪುನೀ 
ರೊಳೆ ಮಾಡಿದುದು ಲವಣೋದಕಿತಮೆಂಬುದು (ಹಲಾಯು. ೫೪-೧೬೭); 
ಉಪ್ಪುನೀರೆ ತುಳುಕಿ ತಳ್ಳೊಯ್ಯೆ (ಪಾರಸಿ. ೧೬-೩). ಉಪ್ಪುನೀರು : 
*ಲವಣೋದಃ- ಉಪ್ಪುನೀರಿನ ಕೆಡಲು” (ಸಿ ದ್ಧ್ಧಾಂ ತಿ. ೬೮) ; ನಿಮ್ಮ 
ಬಾವಿಯ ನೀರು ಉಪ್ಪುನೀರೋ ಸಿಹಿನೀರೋ? (ರೂಢಿ). 
[ಉಪ್ಪು * ನೀರ್‌] 
ಉಪ್ಪುನೀರು "ಉಪ್ಪುನೀರ್‌' ನೋ, 


| 
ತ್ರ 


10 


35 


40 


ಉಪ್ಪುನೆಲ 


ಉಪ್ಪುನೆಲ (ನಾ). ಉಪ್ಪಿನ ಅಂಶ ಹೆಚ್ಚಾಗಿರುವ ಭೂಮಿ; ಚೌಳು 
ಭೂಮಿ (ಕಿ). [ಉಪ್ಪು * ನೆಲ]. 
ಉಪ್ಪು ನೇರಳೆ (ನಾ). ಹಿಪ್ಪುನೇರಳೆ: ಉಪ್ಪುನೇರಳೆ ಗಿಡಗಳು ಪುಷ್ಕಳ 
ವಾಗಿ ಬೆಳೆಯುವ ಪ್ರದೇಶದಲ್ಲಿ ರೇಷ್ಮೆಕಸುಬು, . . ಶಿಕ್ಷಣ ಕೊಡಬೇಕು 
(ಕ್ರಿಯಾಶಿ. ೧೬೯). [ಉಪ್ಪು * ನೇರಳೆ (ಆ ನೇಆಲ್‌)] 
ಉಪ್ಪುಮಡಿ (ನಾ). (ಉಪ್ಪನ್ನು ತಯಾರಿಸಲು) ಉಪ್ಪುನೀರನ್ನು 
ತಡೆದು ನಿಲ್ಲಿಸುವ ಪಾತಿ (8). 
[ಉಪ್ಪು * ಮಡ್ಮಿ. / ತೆಲು. ಉಪ್ಪುಮಡಿ] 
ಉಪ್ಪುಮಣ್ಣು (ನಾ). ಉಪ್ಪಿನ ಅಂಶ ಬೆರೆತಿರುವ ಮಣ್ಣು; ಚೌಳು 
ಮಣ್ಣು : “ವೃಸಕಾಹ್ವಯ - ಉಪ್ಪುಮಣ್ಮು? [ಓ ಷ ಧಿ. ೧೫೮); 
ಉಪ್ಪುಮಣ್ಣಿನ ಗೋಡೆ ಭಬ್ರವಾಗಿರುವುದಿಲ್ಲ (ರೂಢಿ). 
[ಉಪ್ಪ * ಮಣ್ಣು (ಆ ಮಣ್‌) 
ಉಪ್ಪುಮಾನು (ನಾ). ಉಪ್ಪುಹಾಕಿ ಒಣಗಿಸಿದ ಮಾನು: ಉಪ್ಪು 
ಮಾನು ಬಹಳದಿನ ಕೆಡಡೆ ಇರುತ್ತದೆ (ರೂಢಿ). 
[ಉಪ್ಪು * ಮಾನು (ಆ ಮಾನ್ಕ್‌)) 
ಉಪ್ಪುರ "ಉಪ್ಸರ್ಯ' ನೋ. 
ಉಪ್ಪುರಗುಡಿ "ಉಪ್ಪರಗುಡಿ' ನೋ. 
ಉಪ್ಪುರಿ (ನಾ). ಒಂದು ಗಿಡ: ,“ಲವಣಾರ್ಕ - ಉಪ್ಪುರಿ? (ಓಷಧಿ. 
೧೪೨). [7] 
ಉಪ್ಪುರೇವು (ನಾ). ಉಪ್ಪನ್ನು ತಯಾರಿಸುವ ಸ್ಥಳ (೪). 
[ಉಪ್ಪು * ರೇವು. / ತೆಲು, ಉಪ್ಪುರೇವು] 
ಉಪ್ಪುವಡ್ಡ (ನಾ). ಒಡ್ಡರ ಜಾತಿಯಲ್ಲಿ ಒಂದು ಪಂಗಡ (ಎಸಮ್ಮೆ, 
x1, ೨). [ಉಪ್ಪು * ವಡ್ಡ (ಆ ಒಡ್ಡ,)] 
ಉಪ್ಪುಹುಲ್ಲು (ನಾ). ರುಚಿಯಲ್ಲಿ ಉಪ್ಪಾಗಿರುವ ಹುಲ್ಲು:*ಕೋಣೀ 
ತೃಣಂ ದ ಉಪ್ಪಹುಲ್ಲು ೫ (ಓಷಧಿ. ೧೪೪). 
[ಉಪ್ಪು, * ಹುಲ್ಲು (£ ಫುಲ್‌)] 
ಉಪ್ಪುಳೆ (ಗು). ಅರಳಿದ; ವಿಸ್ತಾರವಾದ. "ಉಪ್ಪುಳಗಣ್‌' ಪರಾ. 
(ಪ್ರಾ. ಉಪ್ಪುಲ್ಲ (ಅ. ಸೆಂ. ಉತ್ಪುಲ್ಲ)] 
ಉಪ್ಪುಳೆಗಣ್‌ (ನಾ). ಅರಳಿದ ಕಣ್ಣು; ವಿಸ್ತಾರವಾದ ಕಣ್ಣು: 
ಉಫ್ಪುಳಗಣ್‌ ತೊಳಪ್ಪ ಕುಡುಮಿಂಚಿನ ಮಂಜರಿಯೊಳ್‌ ಪಳಂಚೆ 
ಶೋಭಿಪ್ಪಮುಖಂ (ಉದ್ಭಟ. ೩-೨). ಗ(ಉಪ್ಪುಳ* ಕಣ್‌) 
ಉಪ್ಪೂಡು (ಕ್ರಿ). ಉಪ್ಪನ್ನು ಸವರು; ಉಪ್ಪು ಸೇರಿಸು: 
4 ಹವಣಜತಿದು ಮಾಂಸಮಂ ತುಂಡುಗೆಯ್ದು ಉಪ್ಪೂಡಿದವರಲ್ಲಿ ವಲ್ಲೂರ 
ವೆನಿಸಿಕ್ಕು ” (ಮಂಗರಾ. ೬೫-೫). [ಉಪ್ಪ * ಊಡು,] 
ಉಪ್ಸೆಗಚಿ, ಉಪ್ಪುಗಚಿ, ಉಪ್ಪಚ್ಚಿ (ನಾ). ಉಪ್ಬಿಗಿಡ: ಅಲ್ಲಿ 
ಕಂಡದ್ದು ಉಪ್ಪೆಗಚಿಯ ಮೆಳೆ, `ದತ್ತೂರಿಯ ವನ (ಅಲೆಮ. ೨೧೨). 
ಉಪ್ಪಗಚಿ : (8). ಉಪ್ಪಚ್ಚಿ : (8). [ಉಪ್ಪು * ಎಗಚಿ] 
ಉಪ್ಸೆಸರ್‌ (ನಾ). ಹುಳಿ ಕಾರವಿಲ್ಲದ' ಉಪ್ಪು ಮಾತ್ರ ಹಾಕಿದ 
ಸಾರು; ಉಪ್ಪು ಬೆರಸಿದ ಕಟ್ಟು: ಸವಿಯ ಸೊರ್ಕೇಆಕಿ ಸೊದೆಯನು 
ಪ್ರೆಸರ್ಗೆತ್ತು ಸೊದೆಯುಣಿಗಳಂ ಗಣಿಸದಿರ್ಪೆಂ (ಚಿಕವಂ. ೧೧೭-೩). 
[ಉಪ್ಪು * ಎಸರ್‌] 
ಉಪ್ಪೇರಿ (ನಾ). ಆಲೂಗೆಡ್ಡೆ, ಬಾಳೆಕಾಯಿ ಮುಂತಾದ ತರಕಾರಿ 
ಗಳನ್ನು ತೆಳ್ಳಗೆ ಬಿಲ್ಲೆಯಾಗಿ ಹೆಚ್ಚಿ ಎಣ್ಣೆಯಲ್ಲಿ ಕರಿದು ಉಪ್ಪು 
ಕಾರ ಹಚ್ಚಿ ಮಾಡುವ ಒಂದು ತಿನಿಸು: ಆಲೂಗೆಡ್ಡೆ ಉಪ್ಪೇರಿ, 
ಬಿಸ್ಕತ್ತು (ದಿಲ್ಲೀಪ. ೬); ಉಪ್ಪೇರಿ, ವಾಂಗಿಭಾತು (ರೂಪಸಂ. ೧೬). 
[ಉಪ್ಪು * 7] 


೯೬೧ 


25 


50 


ಉಬ್ಬಣ, 


ಉಪ್ಪೊಂಗು (ಕ್ರಿ). ಉಬ್ಬಿಹಿಗ್ಗು; ಉಕ್ಕೆ €ರು: ಸಮುದ್ರನೊ 
ರ್ಮೆಯೆ ತಿಂಗಳುದಿಸಲ್‌ ಪೆರ್ಮೆಯಿಂದುಪ್ಪೊಂಗುವನೆನಲ್‌ (ಬಾಲಭಾ. 
೧-೩); ಅಂಗಪತಿಯದನು ಕಂಡುಪ್ಪೊಂಗುವ ಹರುಷವನು ತಳೆಯುತೆ 

[*- ತೆಲು. ಉಪ್ಪೊಂಗು) 

ಉಬಯ (ನಾ). ಉಭಯ : ಇವರೆ ಉಬಯದಿಂ ಬರೆದ ಸೇನ 
ಬೋವನು ಬಾನೋಜ (ಎಕ. 1x (5), ಹೊಸಕೋ. ೨೧೨-೧೮ ; 17 ನೆಯ 
ಶತ). [೬ ಸಂ.- ಉಭಯ] 

ಉಬಲು - (ನಾ). ಒಂದುಬಗೆಯ ಗಿಡ:' ಉಬಲು, ಹೆಸ್ಪರೆ, ಕೊಲೆ 
ಹಲಸು, ಅನವು (ಮೈ ಔಗಿ. ೫೬-೧೧೨೩). [?] 

ಉಬಿಕು (ಕ್ರಿ). ಉಬ್ಬು; ಹೆಚ್ಚು; ಉಕ್ಕು (8). 

(ದೇ. ॥ ತಮಿ. ಉಬುಕ್ಕು ; ತೆಲು, ಉಬುಕು] 

ಉಬುಬು (ಅ). ಸಂತೋಷ, ಸಂಭ್ರಮ, ದಿಟ್ಟತನದ ಭಾವಗಳನ್ನು 
ಸೂಚಿಸುವ ಅವ್ಯಯ: ಬಿಡದೋಡೆ ಕಂಡು ಶಬರಂ ಕೆಡುಮುಳಿದಟಕಿ 
ಯಟ್ಟಿ ತಿರುಗಿ ತಿರುಗುತ್ತುಂ ಸಂಗಡಿಸಿ ಪರಿದುಬುಬೆನುತ್ತುಂ (ಗಿರಿಕ. 
೧-೮೬) ; ಎನ್ನೊಡೆಯರೆಯ್ತಪ್ಪ ಪುಣ್ಯವಂ ಕಂಡೆನೇ ಎನ್ನೊಡೆಯರಿಂತಪ್ಪ 
ಬಾಳ್ಕೆಯಂ ಕಂಡೆನೇ ಉಬುಬುಬು ಎನಗಾರು ಸರಿಯೆಂದು ಕೊರ್ಬುತಂ 
(ಏಣಾರ. ೧೧೮); ಎಲೆಲೆಲೆಲೆಲೇ ಹಂದಿಯನುವಾದುದುಬುಬುಬೆಂದುಲಿದು 
ನಾಯ್ಲಳುವೆರಸಿ ಮುಕ್ಳುಜಕಕ್ಕಲು ಮೆಲ್ಲನೊಲೆದುಬ್ಬಿ ಪುಟನೆಗೆದು 
ಗಜಜಕಿ ಗರ್ಜಿಸಿ (ಹಚ ಕಾ. ೬-೭); ನಿಂದುಬುಬು ಖೋಯಿನುತ್ತೆಡದ 
ಕರದಿಂ ಲಿಂಗಮಸ್ತೆಕದ ಶಿಖಿಯ ಪಿಡಿದು ಕಂಧರಳೆ ದಕ್ಷಿಣದ ಹಸ್ತದಲಗಂ 
ಜಡಿವುತೊಂದಿಸುತ ಬೊಬ್ಬಿಅಕಿದು (ಎೀಕೈಪು. ೪-೮-೧೦). 

2) 

ಉಬ್ಬಚ್ಚು (ನಾ). ಉಬ್ಬಿ ಕಾಣುವಂತೆ ರಚಿಸಿರುವ ಅಚ್ಚು : “ಉಬ್ಬು 

ಚಿತ್ರ ಕೆತ್ತು, ಉಬ್ಬಚ್ಚು ಮಾಡು ? (£ಊbಿಂs. ಇಂಕನಿ). 
[ಉಬ್ಬು (ಆ ಉರ್ವ) * ಅಚ್ಚು] 

ಉಬ್ಬಟೆ "ಉರ್ಬಟಿ? ನೋ. 

ಉಬ್ಬಟೆಗಾಣ್‌ (ಕ್ರಿ). ಉಬ್ಬಟಿಯನ್ನು ಕಾಣು; ಅತಿಶಯವನ್ನು 
ಕಾಣು : ತುಟ ಮಿಡುಕದಿರಲದನಆಕಜೂ ಸಟುತರಕಾಯ್ತಿನುಬ್ಬಟಿಗಂಡು 
ಕಣ್ಮುಚ್ಚಿ ವಿಟ ನುಡಿಸಿದ ತನ್ನಿನಿಯಳಾ (ಭೈರವೇ. ೨-೧೧೦). 

[ಉಬ್ಬಟಿ (ಆ ಉರ್ಬಟಿ) + ಕಾಣ್‌] 

ಉಬ್ಬಡಿಗ "ಉಬ್ಬದಿಗ? ನೋ. 

ಉಬ್ಬಣ, (ನಾ). ೧. ಬಾಗಿಲನ್ನು ಭದ್ರಪಡಿಸಲು ಹಾಕುವ ಮರದ 
ತುಂಡು; ಅಗಳಿ ; “ಲಾಳೆವಿಂಡಿಗೆ” (ಷಟ್ಪನಿ). ೨. ಒಂದು ಬಗೆಯ 
ಮೊನಚಾದ ಆಯುಧ (?): ಹರಿಗೆ ಕತ್ತಿ ಕರವಾಳು ಸುರಗಿ ಬಿಲ್ಲು 
ಹಿರಿಯುಬ್ಬಣ ಹಲಗೆಯನು ಭರದೆ ಪಿಡಿದು ಪರಿವಾರ ನಡೆದುದಾ 
ವರುಣನ ಪುರದತ್ತ ಲಾಗಿ (ಅಂಜಚ. ೬-೭೨) ; ಗಣನೆಗೈದದ ಹೆಗಳ ಹಿರಿ 
ಯುಬ್ಬಣದ ಕನಕದ ರುಗೆಯ ತಲೆಗಡ್ಡಣೆಯ ನೇಣಿನ ಹೊಗರ 
ಮೋಜಕೆಯ ಕೆಂಪಿನಾಲಿಗಳ (ಕುವ್ಯಾಭೀ. ೩-೧೦) ;' ಉಬ್ಬಣ್ಯ ಕಬ್ಬಿ 
ಕೋಲು, ಚಕ್ರ, ಚಂಡು, ವೋತಿ, ಚಲ್ಲೆಹ, ಬಲ್ಲೆಹ... ಜವದಾಡೆಗ 
ಳೆಂಬ ಬತ್ತೀಸಾಯುಧಂಗಳಿಂ (ವಿವೇಕ. ೨೬೨); ಕೈಮೆಗಳ ಮೋಡಾ 
ಮೋಡಿಯುಬ್ಬಣದ ಲಲಿತ ಚಿತ್ರದ ಚದುರಭಟಿರವ್ವಳಿಸಿ ಹೊಯ್ದಾಡಿದರು 
(ಕುವ್ಯಾದ್ರೋ. ೧೪-೮) ; ಮಸಗಿದಂಬಿನಲುಬ್ಬಣದ ಮೊನೆ ಮಿಸುಕಿದೆಡೆ 
ಯಲಿ ಸುರಗಿ ಸುಳಿದೆಬ್ಬಿಸಿದ ತಾಣದಲಂಬು ಲಂಬಿಸೆ ಹೊಕ್ಕಹೊದಣಕಿನಲಿ 
(ತೊರರಾ. ೬-೧೦-೮) ; ಹಿರಿಯುಬ್ಬಣವ ಜಳಪಿಸಿ ವೂಸೆಯ ಮೇಲೆ 
ಬೆರಳಿಡುತತುಳ ಪೌರುಷದ ಬಿರುದಿನಗ್ಗಳಿಕೆಗಳನ್ನು ಪೊಗಳಿಸಿಕೊಳ್ವ ದೊರೆ 
ಯಾವೆನು (ಕಂನವಿ, ೧೩-೩೮), [?) 


(ಬಾಲಭಾ. ೬-೭೫). 


61 


ಉಬ್ಬಣ್ಯ 


ಉಬ್ಬಣ್ಣ (ನಾ). ಅತಿಶಯ; ಆಧಿಕ್ಯ ; ಹೆಚ್ಚಳ: ಗಿಳಿಗಳಿಂ ಕೂಡಿರ್ಪ 
ಸಾಲ್ವಂಗಳುಬ್ಬಣದಿಂದಂ ಘನಶಾಂತಿಯಂ ತಳೆದು ಪಂಪಾಕ್ಟೇತ್ರಮಾರಾ 
ಜಿಕುಂ (ಉದ್ಭಟ. ೩-೩೫); ಬಾಜಿಸ ತೂರ್ಯದ ಸಂಭ್ರಮಂಗಳಿಂ 
ಶೊಟ್ಟೆಡೆಯಾಡುವೆಯ್ದೆಯರ ಪಾವನ ಮಂಗಳದೊಪ್ಪ್ಪುಗೂಡಿ ನೇರ್ಪ 
ಟ್ಟುದು ನೋಟಿಕರ್ಗೊಸಗೆಯುಬ್ಬಣಮಪ್ಪಿನನಾ ವಿವಾಹದೊಳ್‌ 
(ಸೂಕ್ತಿ ಸು. ೬-೨೨) ; ರಣವನಭಿವರ್ಣಿಸುವೊಡರಿದುಬ್ಬಣದ ಬೈಗುಳ ಕೇಳಿ 
ಬಂದುದು (ನಿಭಾಗ. ೮-೧೩-೩೧). [ಉಬ್ಬು (ಆ ಉರ್ವು,) * -ವಣ) 
ಉಬ್ಬಣಿಸು (ಕ್ರಿ). ಅತಿಶಯವಾಗು; ತೀವ್ರವಾಗು: ಉಬ್ಬಲುರವ 
ಣೆಗೆಗಳು ಉಬ್ಬಣಿಸಿ ಬಂದರೂ ಯಾವುದೋ ಶಕ್ತಿ ಅನಂತನನ್ನು ಮುಂದೆ 
ನಡೆಸುತ್ತಿತ್ತು (ಜೀದಾನ. ೨೯). [ಉಬ್ಬಣ್ಣ + -ಇಸ್ಕು) 
ಉಬ್ಬದಿಗ, .ಉಬ್ಬಡಿಗ, ಉಬ್ಬರಿಗ. (ನಾ). ಆಧಿಕ್ಯ; ಅತಿಶಯ: 
'ದೇಟಿದುಬ್ಬದಿಗಮನಾಂತ ನಲ್ಲಳ ಮುಖಾಂಬುಜಮಂ ನಡೆನೋಡಿ ನೋಡಿ 
ಸಾಯದೆ ಬರ್ದುಕಾಡಿದಂ (ಆವಿಪು. ೧೨-೨೬) ; ಅಲಂಪಿನುಬ್ಬದಿಗಮನಾ 
ಲತಾಂಗಿಗೆ ನೃಪಂ ಪಡೆದಂ ನವ ಸಂಪ್ರಯೋಗದೊಳ್‌ (ಕಾವ್ಯಾವ. ೮೦೦). 
ಉಬ್ಬಡಿಗೆ: “ಉಬ್ಬಡಿಗಂ (ಉಬ್ಬರಿಗಂ)-ಪಿರಿದು? (ಶಮದ...ಸರಿ ೨) ; 
ಫಡಿದೆಆ್‌ ವಂದೆದಿಂದಮೆರ್ದೆಯುಂ ತೆಲ್‌ದತ್ತು ಪೊದಲ್ಹ ಸಂಕೆಯಿಂ ನಡು 
ಕಮುಮಾಗಳುಬ್ಬಡಿಗ [ನಾಕಾಂ. ದಿಗ]ಮಾದುದು ಸಾಧ್ವಸದಿಂ ಬೆಮರ್‌ 
ಬೆಮರ್ವೆಡೆಗಳಿನುಣ್ಮಿ ಪೊಣ್ಮಿದುದು (ಪಂಸಭಾ. ೫-೧೫). ಉಬ್ಬರಿಗ : 
*ಉಬ್ಬಡಿಗಂ (ಉಬ್ಬರಿಗಂ)-ಪಿರಿದು * (ಶಮದ. ಪರ. ೨). ಇದರ 
ಸರಿಯಾದ ರೂಪ ಉಬ್ಬದಿಗ. ಉಳಿದುವು ಪಾಠಾಂತರಗಳು. [2] 
ಉಬ್ಬರ "ಉರ್ವರ' ನೋ. 
ಉಬ್ಬಿರಂ (ಅ). ಅತಿಶಯವಾಗಿ; ಬಹಳವಾಗಿ. "ಉಬ್ಬರಂಬರಿ., 
"ಉಬ್ಬರಮುರಿ? ಪರಾ. . [೮ ಉಬ್ಬರ]. 
ಉಬ್ಬರಂಬರಿ, ಉಬ್ಬರವರಿ (ಕ್ರಿ). ಉಕ್ಕಿ ಹರಿ; ಪ್ರವಾಹವಾಗಿ ಹರಿ : 
ಬನದೊಳಗುಬ್ಬರಂಬರಿವ (ಪಾಕಾಂ. ಪರಿವ] ಶಾಂತರಸಾನೃತಮೆಯ್ದೆ 
ತಣ್ಣನೆ ತಣಿದಂತೆ (ಚಂದ್ರಪು. ೨-೧೦೨); ನವೀನ ನಿಜಭಕ್ತಿತರಂಗಿಜೆ 
ಮಾಣುತುಬ್ಬರಂಬರಿಯಂತುಂ (ಪಂಪಾಶ. ೬). ಉಬ್ಬರವರಿ : ಉಬ್ಬರ 
`ವರಿದ ಸೊಬಗಿಂಗೆ ಸಂತೋಷಂಬಟ್ಟು (ಅರ್ಧನೇ. ೫-೨). 
[ಉಬ್ಬರ (೮ ಉರ್ವರ) + ಪರ್ಕಿ). 
ಉಬ್ಬರಗಹಳೆ (ನಾ). ಗಟ್ಟಿಯಾಗಿ ಧ್ವನಿಮಾಡುವ ಕಹಳೆ; ದೊಡ್ಡ 
ಕಹಳೆ : ಹರಿಸುತ ಬಿರಿದಿನುಬ್ಬರಗಹಳೆಯಂ ಪಿಡಿಸಿ ಹರಿನಾದವಂ ಮಾಡಿ 
ಕೊಳುತ (ತುರಂಗ. ೬೬-೧೩). [ಉಬ್ಬರ (ಆ ಉರ್ವರ) + ಕಹಳೆ] 
ಉಬ್ಬರಗಿಡಿ (ನಾ). ಹಾರುವ ಕಿಡಿ: ಅಲಗಿನುಬ್ಬರಗಿಡಿಯ ಹಬ್ಬುಗೆ 
ಥಳಿಥಳಿಸಿ ಸೈಗಣಕದುದೈ (ಕುವ್ಯಾಭೀ; ೨-೬). 
[ಉಬ್ಬರ (ಆ ಉರ್ವರ) + ಕಿಡಿ] 
ಉಬ್ಬರಣೆ (ನಾ). ಸಂಭ)ಮ; ಕೋಲಾಹಲ: ಪುರವ ಹೊಣವಂಟ 
ವರು ಬರಲು[ಪಾಠಾಂ. ಲ]ಬ್ಬರಣೆಯಾಗಲು ಬಳಿಕ ಸಾತ್ಯಕಿ ಹರಿಯ 
ನೇಮವನಲಾದು ಕಳುಹಿದ ರಾಮಗೂಳಿಗವ (ಕುವ್ಯಾಆ. ಓರಿಇ. ೩೬-೯೨). 
[ಉಬ್ಬರ (£ ಉರ್ಪರ) + -ಅಣ್ಮೆ] 
ಉಬ್ಬರೆಬವರ (ನಾ). ಅತಿಶಯವಾದ ಯುದ್ಧ ; ಡೊಡ್ಡ ಸಮರ: 
ಅರಿಭಟಿರು ಪವನಜನನಾನುತ ಮರಳುತುಬ್ಬರಬನರವನು ತಂದರನೆರೆಗೆ 
ಹಾಯ್ಕಿದರು (ಕುವ್ಯಾದ್ರೋ. ೧೩-೧೯). [ಉಬ್ಬರ(< ಉರ್ವರ)+ಬವರ,] 
`ಉಬ್ಬರಮುರಿ (ಕ್ರಿ). ಪ್ರಬಲವಾಗಿ'ಉರಿ; ವಿಶೇಷವಾಗಿ ತೋರು; 
ಹೆಚ್ಚ ಸ್ಲಿನ ಗರ್ವದಿಂದ 'ಕೂಡಿರು: ಬಿರುದರನದಟನೊಳುಬ್ಬರಮುರಿವರ 
ಅಸಿ ಕೊಂಡ್ಲುವರಿಗನ ಕೆಣೆಗಳ್‌ (ನಂನಭಾ. ೧೨-೧೧೪). 
(ಉಬ್ಬರ (ಆ ಉರ್ವರ) + ಉರ್ಮಿ) 


೯೬೨ 


ಕ 


35 


40 


ಉಬ್ಬರಿಸು 


ಉಬ್ಬರವರಿ "ಉಬ್ಬರಂಬರಿ ನೋ. 
ಉಬ್ಬರವಾತು (ನಾ). ಆಡಂಬರದ ಮಾತು; ಗರ್ವದಿಂದ ಕೂಡಿದ 
ನುಡಿ: ರಕ್ಕಸರಾಯ ಮಾಸೆಗಳ ಮುಜಃದು ನಿಂದಿರಲಿಂದ್ರಜಿತು ಬಲು 
ಬಿರುದಿನುಬ್ಬರವಾತಿನಲಿ ಕಿಡಿ ಸುರಿಯೆ (ತೊರರಾ. ೫-೬-೪). 
[ಉಬ್ಬರ (ಆ ಉರ್ವರ) * ಮಾತ್ತು) 
ಉಬ್ಬರವಿಳಿತ (ನಾ). ಏರಿಕೆ ಮತ್ತು ಇಳಿಕೆ; ಹಿಗ್ಗು ಕುಗ್ಗು; 
ಸಮುದ್ರದ ನೀರು ಪರ್ವಕಾಲದಲ್ಲಿ ಮೇಲಕ್ಕೆ ಏರಿ ತಗ್ಗುವಿಕೆ: 
ಚಮರ ದ ಮೇಲ್ಮಟ್ಟ ದಿನಕ್ಕೆ ರಡಾವೃತ್ತಿ ಉಬ್ಬುತ್ತಲೂ ಇಂಯುತ್ತ ಲೂ 
ಇರುವುದನ್ನು ಹೋಂ ಟಬ, ಗೆ ಉಬ್ಬಿ ಇಳಿಯುವುದಕ್ಕೆ ಉಬ್ಬರ 
ವಿಳಿತಗಳು. ಎಂದು ಹೆಸರು (ಭೂವಿವ. 1, ೧೦೧). 
[ಉಬ್ಬರ (ಆ ಉರ್ವರೆ) + ಇಳಿತ] 
ಉಬ್ಬರಿ (ಕ್ರಿ). ಉಬ್ಬಿ ಹರಿ; ಉಕ್ಕಿ ಹರಿ: ಸೇನೆಯ ಸೂಡಿ ತಂದಿಳುಹಿ 
` ದನು, ನಾಯಕವಾಡಿಗಳು ಸಹಿತುಬ್ಬರಿವ ಸಾಗರದ ತೀರದೆಲಿ (ತೊರರಾ. 
೪-೧೧-೨೧). [ಉಬ್ಬು (< ಉರ್ವ) + ಪರ್ಕಿ) 
ಉಬ್ಬರಿಕೆ (ನಾ). ಹೆಚ್ಚಳ; ಅತಿಶಯ; ಉಬ್ಬುವಿಕೆ: ಖರಕೋಪಾದಿ 
ಕನಾಯಮಬ್ಬ ರಿಕೆಯಿಂ ಚಾರಿತ್ರ ಮೋಹಾಸ್ತ್ರ ವಂ ದೊರೆಕೊಳ್ಳುಂ 
(ಸುಕುಮಾ. ಕ (ಳಬ್ಬರ (< ಉರ್ವ + -ಇಕೆ] 
ಉಬ್ಬರಿಗೆ "ಉಬ್ಬದಿಗ? ನೋ. 
ಉಬ್ಬರಿಸು (ಕ್ರಿ). ೧. ದೊಡ್ಡ ದಾಗು; ಬಾತುಕೊಳ್ಳು; ಊದಿಕೊಳ್ಳು; 
ಮುಂದಕ್ಕೆ ಚಾಚು : ಫೊಟ್ಟಿಯುಬ್ಬರಿಸುಗುಂ ಕೆಮ್ಮುಗುಂ ತೇಂಕುಗುಂ 
(ಬಾಲಚಿ. ೧೨೭-೪); ಹೊಟ್ಟಿ ಯುಬ್ಬರಿಸುತ್ತಮಿದೆ ಮುಬ್ಬಿನಲಿ ಬೊಪ್ಪಂಗೆ 
(ಬಸಪು. ೧೫-೨೨); ಕಡಲ ತಾಯ್ಮಳಲುಬ್ಬರಿಸಿ ಧರೆ ನಡುಗಿದುದು 
(ಸಾಳ್ವಭಾ. ೮-೬೯) ; ಹೊಟ್ಟಿ ಯುಬ್ಬರಿಸಿತ್ತು (ದೀಪದ. ೨೬). ೨. ಪ್ರಕಟ 
ವಾಗು; ಹೊರಬೀಳು; ಎದ್ದು. ಕಾಣಿಸಿಕೊಳ್ಳು : ಮನ್ಮುವೇಗ 
ದೊಳ್‌ ಬೀಗಿ ಬಿರಿವಂತೆ ಗಗ್ಗರಿಪ ಕೊರಲೊಳುಬ್ಬರಿಸಿ ಪೊರೆದ ಸೆರೆಗ 
ಳೊಳಂ (ವರ್ಧಪು. ೯-೬೦ ವ); ಉರಿಯ ಚೂಣಿಯಲುಸುರ ಹೊಗೆ 
ಯುಬ್ಬರಿಸುತಿದೆ (ಕುವ್ಯಾಕ. ೧೨-೧೫); ರುಮ್ಮೆಂದು ಸಮಿಧಾವಳಿಗಳುಬ್ಬ 
ರಿಸಿದವು ಛಟ ಛಟ ನಿನಾದದಲಿ (ತೊರರಾ, ೧-೭-೪೯). ೩. ಅತಿಶಯ 
ಪಾಗು; ಬಹಳವಾಗು ; ತುಂಬಿಬರು : “ಉಬ್ಬರಿಸು - ಪೂರಣೇ 
(ಊ) * (ಶಮಧಾ) ; ಸುರಿವಶ್ರುಜಲಮುಬ್ಬರಿಸಿ ಪೊನಲ್‌ ಪೊನಲನಟ್ಟಿ 
ಜನನುತೆಗಾಗಳ್‌ (ಸಂಸಭಾ. ೯-೭೪) ; ಪಿರಿದುಂ ಹರ್ಷಂ ಧರೆಗುಬ್ಬರಿಸಿರೆ 
ಸಿರಿಗರಸನೆನಿಸಿದ್ಧೆ ನೀಂ (ಲೀಲಾವ. ೪-೪೬); ಚಿತ್ತದಾವೇಶಮುಬ್ಬರಿಸಿ 
ದುದು ( ಚೆಬಪು. ೪೨-೩೫). ೪. ಗರ್ವಿಸು; ಉಬ್ಬು: ಸುರಲೋಕಂ 
ಮರ್ಶ್ಯಲೋಕಂ ಫಣಿಪತಿಭುವನಂ ಪೂಜ್ಯಮೆಮ್ಮಿಂದಮೆಂಬಂತಿರೆ 
ಮುನ್ನಾರ್‌ ನೋಂತರೆಂದುಬ್ಬರಿಸಿ ಕೊನೆದು (ಧರ್ಮಾಮೃ. ಆ-೨೦೦) ; 
.ಇವನುಬ್ಬರಿಸಿ ನುಡಿದರೆ ನೊರಜ ಕೊಲುವರೆ ಕೈದುವೇಕೆಂದ (ಶುವ್ಯಾಭೀ. 
೧-೪೧), ೫. ಹಿಗ್ಗು ; ಸಂಭ್ರಮಿಸು ; ಆತುರಗೊಳ್ಳು ; ಉತ್ಸಾಹ 
.ಗೊಳ್ಳು: ತಿರುಷೀಲಕಂಕರುಬ್ಬರಿಸುತ್ತೆ [ಪಾಠಾಂ. ಉತ್ಸವದಿಂದೆ]ಪರಿ 
ತಂದು . (ತಿರುರ. ದೇ. ೨೫-೨೦) ; ಎರೆಡು ಕಂಗಳನಾಗಳಂತುಬ್ಬರಿಸಿ 
ಕಳಚಿ ಬಳಿಕ್ಕವಳುಕದೆ (ಬಸಪ. ೪೫-೪೯) ; ಉಬ್ಬರಿಸಿ ಕೈದೋಜಂದನು 
ಕಲಿ ಪವಮಾನಸುತ (ಕುವ್ಕಾದ್ರೋ. ೨-೭೫). ೬. ಅಸಮಾಧಾನ 
ಗೊಳ್ಳು; ಅಸೂಯೆ ಪಡು; ಮುಖಗಂಟುಹಾಕು : ಉಬ್ಬರಿಸಿ 
ಕಜ್ಜದ ತುದಿಯನಲಯದೆ ನುಡಿವುದಿದು ನಿನಗೆ ಹಿರಿಯತನವೇ (ಬಸಪ. 
೨೮-೩೩) ; ಒಬ್ಬಳಿರದೆ ಮತ್ತೊಬ್ಬರ ನಿಳಯಕೊಬ್ಬಳೆ ಪೋಗದೆ ಪತಿ 
ನಲಿಯೆ. ಉಬ್ಬರಿಸದೆ ಕಡುಮಬ್ಬಿ ನೊಳಾಡದೆ (ಜನವ. ೧೦-೭೩). 
[ಉಬ್ಬರ (€ ಉರ್ವರ) + -ಇಸ್ಕು] 


ಉಬ್ಬಲ 


ಉಬ್ಬಲ (ನಾ). ಕೆಸರು; ಬದಿ: ಅರ್ಭಾಟವಾಗಿದ್ದ ಸಂಸಾರವೆಂದೆಂಬೊ 
ಉಬ್ಬಲದೊಳು ಬಿದ್ದು ಬಳಲಿ ತೊಳಲಿ ಉಬ್ಬಸವನೆ ಬಟ್ಟು ಕಡಿಗೇಳು 
ವನ್ನ (ನೋಕ್ಷದೀ. ೧೯೯-೧). [?. 1 ತೆಲು, ಉಬ್ಬಲಿ - ಕೆಸರು] 
ಉಬ್ಬಲು;, ಊಬಲು (ನಾ). ೧. ಹೊಟ್ಟು ; ಸಿಪ್ಪೆ; ಉಮಿ : ಭತ್ತದ 
ಉಬ್ಬಲನ್ನು ತಲೆದಿಂಬಿಗೆ ಉಸಯೋಗಿಸುತ್ತಾರೆ (ರೂಢಿ). ೨. (ತಾನಾಗಿ 
ಉದುರಿದ) ಕೂದಲು ಅಥವಾ, ತುಪ್ಪಟ (8). ಊಬಲು:೧. 
(ಜಾನಕೋ. ೨೨). [?] 
ಉಬ್ಬಲ್ಕು (ನಾ). ಗಳುಗಳಿಂದ ಮಾಡಿದ ಬಾಗಿಲು: ನಿನ್ನ ತಲೆ 
ಒಡೆಯುತ್ತೇನೆ ಎಂದವರು ಬಡಿಗೆ ಎತ್ತಿಕೊಂಡು ಬರಲು ಉಬ್ಬಲಿನತ್ತ 
ಧಾವಿಸಿದರು (ಮಸಕೂ. ೨೯). (2) 
ಉಬ್ಬಲ್ಕು (ನಾ). ಅತಿಶಯವಾಗುವುದು; ಹೆಚ್ಚಾಗುವುದು: 
ಉಬ್ಬಲುರವಣಿಗೆಗಳು ಉಬ್ಬಣಿಸಿ ಬಂದರೂ ಯಾವುದೋ ಶಕ್ತಿ ಅನಂತ 
ನನ್ನು ಮುಂಡೆ ನಡಸುತ್ತಿತ್ತು (ಜೀದಾನ. ೨೯). 
[ಉಬ್ಬು (ಆ ಉರ್ಪು)) * -ಆಲ್‌] 
ಉಬ್ಬಸ (ನಾ). ೧. ಕಷ್ಟ; ಸಂಕಟ; ಹಿಂಸೆ: ಪರಪಕ್ಷಮುಳ್ಳಿ ನಂ ತನಗಿರ 
ಜೆ ET BL ಬ ಕಾದ ೩-೧೫೦); ಮುನ್ನಿನ ಪೋದಬಂದೆಡೆ 
ಗಳೊಳ್‌ ಸಾನೆಯ್ದೆ ಬರ್ಪನ್ನ ಸ್ನ ಮುಬ್ಬಸದೊಳ್‌. . ಬಿರ್ದೆನಿದಕ್ಕು ಪಾಯ 
ಮಣಮಿಲ್ಲ (ಬಂಹರಿ. ೪-೨೬); ನಿನ್ನುಸುರಿಗುಬ್ಬಸ ಮಾಡೆನಂಘ್ರಿಗಳಾಣೆ 
ಆಕೆಯುಗ್ರತಪಸ್ಸಿನಿಂದ ಮಹಾಕಕೋರಜ್ವಾಲೆ 
ನೆಗೆಯಲು ಪಿನಾಕಿಗಳಿಗುಬ್ಬ ಸವಾಯ್ತು.(ದೇವೀಮ. ೨-೮). ೨. ಮೇಲು 
ಸಿರು; ಉಸಿರಾಡಲು ಕಷ್ಟವಾದ ಸ್ಥಿತಿ; ಶ್ವಾಸದ ಬಿಕ್ಕಟ್ಟು: 
ಎಚ್ಚರ್ತುಬ್ಬಸಮಪ್ಪುದತ್ತೆ ಸ ತ್ರ ಭಯು (ಧರ್ಮಾಮೃ. 
೨-೨೦೬) ; ಒರ್ವನುಬ್ಬಸದಿ ಹರಿದು ಬಂದು ಅಸವಸದಿ ಸಾಷ್ಟ್ರಾಂಗವೆಜಗಿ 
(ಸಮ್ಯ ಕೌ, ೨-೬). ೩. ಗೂರಲುಕೋಗ ; ದಮ್ಮು ; “ತೀವಸೆ: 
ಗಂಧಕವ ಜೇನುತುಪ್ಪವೆರಸಿ ಸೇವಿಸಲು ಕಾಸ, ಶ್ವಾಸ್ಯ ಹೀನಸ, ಉಬ್ಬಸ 
» ಎ ಇವೆಲ್ಲವನೂ ಪರಿಹರಿಸುವುದು (ವೈದ್ಯಸಾ.:11, ೧೫೧) ; ಅಪ್ಪನಿಗೆ 
ಆಗಲೇ ಉಬ್ಬಸವು ಪ್ರಾರಂಭವಾಗಿದ್ದಿತು.(ಮುನಿಮಾ. ೨೯). ೪. ಅಸಮಾ 
ಧಾನ; ಅಸೂಯೆ; ಭಯದ ಭಾವ : ಕಸವೇಂ ಕಸವರಮೇನುಬ್ಬ 
ಸಮಂ ಬಸಮಲ್ಲದಿರ್ದು ಮಾಡುವರೆಲ್ಲಂ (ಕವಿರಾ. ೩-೧೭೭) ; ಅಸದೃಶ 
ತಪಮೆಂ ಮನದುಬ್ಬಸದಿಂದೆ ಭವಾನಿ ಮಾಣ್ತು (ಗಿರಿಕ. ೯-೧೦೮) ; ಒಬ್ಬ 
ಪುರುಷನೊಬ್ಬ ಸಶಿಯೊಳಿಪ್ಪ ಶ್ರಂತಿಹನುಬ್ಬ ಸವಿಲ್ಲದೆಲ್ಲರೊಳು (ಭರಚ. ೫-೯೬). 
[ದೇ, ॥ ತಮಿ. ಉಬ್ಬಸ; ಮಲ, ಉಮ್ಮಿಟ್ಟ.; ತುಳು. ಉಬ್ಬಸ, 
ಉಬ್ಛೆಸ ; ತೆಲು. ಉಬ್ಬಸ) 
ಉಬ್ಬ ಸಂಬಡು, ಉಬ್ಬ ಸಪಡು, ಉಬ್ಬಸಬಡು, ಉಬ್ಬಸವಡು (ಕ್ರಿ). 
*ಉಬ್ಬಸಂಬಡು- 


(ಈುವ್ಯಾಆ. ೨೦-೨೬) ; 


೧. ಉಸಿರಿಗೆ ತಜೆಯುಂಟಾಗಿ ಕಷ್ಟಪಡು: 
ಉತ್ಸಾಹನಿಗ್ರಹೇ, ಉಚ್ಛ್ರಾಸನಿಗ್ರಹೇ” ತು) ಕೂಸು ನಾನಾ 
ವಿಕಾರವೆರಸಿಕ್ಕುಂ ಉಬ್ಬಸಂಬಡುಗುಂ ಆಗುಳಿಸುಗುಂ (ಬಾಲಚಿ. 
೧೨೬-೧೩). ೨. ಉತ್ಸಾಹಗುಂದು ; ಹುರುಪುಗೆಡು : “ಉಬ್ಬಸಂಬಡು 
- ಉತ್ಸಾಹನಿಗ್ರಹೇ, ಉಚ್ಛಾಸನಿಗ್ರಹೇ* (ಶಮಧಾ). ಉಬ್ಬಸ 
ಪಡು: ೧. ಎತ್ತ ನೋಡಿದತ್ತ ಒಂದೇ ಸಮನೆ ಉಬ್ಬಸಪಡುವ ಕಪ್ಪು 
ನೀರು (ಹೊಸಕ್ಷಿ. ೧೩೩). ಉಬ್ಬಸಬಡು : ೧. ಇಡೀ ದಿನ ಶಾಖವಾಗಿ 


೯೬೩ 


3 


33 


40 


ಜನ ಉಬ್ಬಸಬಡುತ್ತಿತ್ತು (ಬಾಬಲ. ೯೮). ೩. ಉದ್ವೇಗಪಡು ; ಸಂಕಟ | 


ಪಡು: ಏನರು ಉಬ್ಬಸಬಡುತ್ತಾ' ನೆಲದಮೇರೆ ಕುಳಿತಿದ್ದರು (ಬಂಗಾಹೆ. 

೧೧):- ಉಬ್ಬಿ ಸವಡು: ೧. ಉಲಿದೂರಟಡುಬ್ಬಸವಟ್ಟು ರಚ್ಚಿಗೆ ಸಲೆ 

ಸಂದಿಹ ಭೆಲಿಡಣ ಬಲುರಸಿಕರು :ಭಾವಿಸರು (ಕಂನವಿ. Mis 
[ಉಬ್ಬಸ + ಪಡ್ಡು] 


CE EN AEE 


| 
1 
H 


45 


ಉಜ್ಬಾನಿಕ 


ಉಬ್ಬಸಗಳಿ (ಕ್ರಿ). ಕಷ್ಟವನ್ನು ನಿವಾರಿಸು; ಆಯಾಸವನ್ನು ಕಳೆ: 
ತೀವಿದ ತಿಳಿನೀರಂ ಕೆಣಕಿ ಠಾವಜಕಿತೊಳ್ಳೆಯ್ಗೆ ಸೂಸಿಯುಬ್ಬಸಗಳಿವಂತೆ 
(ಚಿಕವಿ. ೩-೭೧). [ಉಬ್ಬಸ + ಕಳ್ಳಿ) 
ಉಬ್ಬಸಗೊಳ್‌ (ಕ್ರಿ). ೧. ಉಸಿರು ಬಿಡುವುದಕ್ಕೆ ಕಷ್ಟಪಡು, 
3 ತೊಂದರೆಪಡು: ಭಾರವಾಯ್ತೀ ತಲೆಗಳೆಲ್ಲಂ ಮುಸುಕಿಯುಬ್ಬಸ 
ಗೊಳುತಲಿದ್ದೇನೆ ಸಾಕು ಸೈರಿಸಲಾಜಕೆ ನಾನಿನ್ನು (ಬಸಪು. ೪೯-೨೩) ; 
ಅರಸಿಯುಬ್ಬಸಗೊಂಡು ಗಂಗಾತೀರದೇಶದಲಿ ಬರುತಿರಲು (ಕುವ್ಯಾಆ. 
ಓರಿಇ. ೨೬-೯೩). ೨. ಅಸಮಾಧಾನಪಡು; ವ್ಯಥೆಸಡು: ಅಸಮ 
ಕಲುಷಿತರಾಗಿ ಗೌಳತಪಸಿಗಳೆಲ್ಲರು ಕೂಡಿ ತಾವುಬ್ಬಸಗೊಳುತ್ತಿಂತೆಂದರು 
(ಬಸಪು. ೪೩-೩೫). [ಉಬ್ಬಸ + ಕೊಳ್‌] 
ಉಬ್ಬಸಗೊಳಿಸು (ಕ್ರಿ). ಉಬ್ಬಸಪಡುವಂತೆ ಮಾಡು; ಕಷ್ಟಕ್ಕೆ 
ಗುರಿಮಾಡು : ಪಸುವನುಬ್ಬಸ [ಪಾಠಾಂ.ರ್ಬ]ಗೊಳಿಸಿ ವಧಿಸುವ ಹಸಿಯ 
ಹೊಲೆಯರ ನೇಣ ಹೊಲೆಯರ 'ಹುಸಿವ ಹೊಲೆಯರ (ಬಸಪು. ೫೫-೧೮). 
[ಉಬ್ಬಸ + ಕೊಳ್‌ + -ಇಸ್ಯು] 
ಉಬ್ಬಸೆಪಡು "ಉಬ್ಬಸಂಬಡು? ನೋ. 
ಉಬ್ಬಸಬಡು "ಉಬ್ಬಸಂಬಡು' ನೋ. 
ಉಬ್ಬಸರೆ (ನಾ). ಒಂದು ಗಿಡದ ಹೆಸರು: ಉಬ್ಬಸರೆಯ ಸೊಪ್ಪನ್ನು 
ಹಸ ಕೊಳ್ಳೆ ರಕ್ತಪ್ರಮೇಹ ಮಾಣ್ಣುಂ (ವಿವೈವಿ. ೭೨). 
[ಉತ + ಬಹರೆ (ಆ ಬಸಲೆ)) 
ಉಬ್ಬಸವಡು "ಉಬ್ಬಸಂಬಡು' ನೋ. 
ಉಬ್ಬ ರ ಸೆಮೇಯಿ (8) ಉಸಿರಾಡಲು ಕಷ್ಟಪಡು; ಆಯಾಸಪಡು: 
ಮೂರೋಕವುಬ್ಬ ಸನೆತ್ತುದೆಂತಃಶ್ನಾ ANE ತಳೆದು 
(ನಿಧಾಗ. ೪-೭-೩೨). [ಉಬ್ಬಸ + ಪೆಜ್ಮು) 
ಉಬ್ಬಳ (ನಾ). - ಉಬ್ಬಳಿಕೆ ೧. (೪). [ಆ ಉಬ್ಬರ] 
ಉಬ್ಬ ನಳಿಕೆ, (ನಾ). ೧. ಓಕರಕೆ; ವಾಂತಿ ಬರುವಂತಾಗುವುದು: 
ಉಂತರನ್ನ ವು ದಕ  ದುಬ್ಬಳಿಕೆ ಘನವು (ಸೌಗಂಧಿ. ೧೬-೧೧). ೨. ಹುಳಿ 
ತೇಗು: *ಉಬ್ಬಳಕೆ - ಕಮಟಡರಕಿ, ಅಪಚನವಾಗಿ ಬಾಯಿಂದ ಕೆಟ್ಟ 
ವಾಯು ಬಿಡುವುದು? (ಜಾನಕೋ. ೨೦). ೩. ನಿಟ್ಟುಸಿರು : ದೀರ್ಫ 
ವಾದ ಉಬ್ಬಳಿಕೆಯಿಂದ ಮಾತುನಿಲ್ಲಿಸಿ (ಜಯಂತ. ೪೭೭). 
[ಉಬ್ಬಳ + -ಇಕೆ] 
ಉಬ್ಬಳಿಕ್ಕೆ (ನಾ). ಹೆಚ್ಚಳ; ಅತಿಶಯ; ಉಬ್ಬುವಿಕೆ. "ಉಬ್ಬಳಿಕೆ 
ನಾತು p ಪರಾ. [ಉಬ್ಬಳ್ಳ + a] 
ಉಬ್ಬಳಿಕೆವಾತು (ನಾ). ಹೆಚ್ಚಳದ ಮಾತು; ಗರ್ವದ ನುಡಿ: ಬಳಿ 
ಸಲಿಸಿತೈೆನೂರ್ವರಾತನ ಬಳಿಯ ಸಂಚ ಚಮೂಪಸುತರುಬ್ಬಳಿಕೆ [ಪಾಠಾಂ. 
ಉಬ್ಬಳಕೆ, ಉಬ್ಬುಳಿಕೆ]ವಾತಿನ ಬಿಗಿದ ಕಾಸೆಯ ಬಲಿದ ತಲೆವಿಣಿಲ 
(ತೊರರಾ. ೫-೫-೧೩). "ಉಬ್ಬರಿಕೆ' ಪರಾ. 
[ಉಬ್ಬಳಿಕ್ಕೆ * ಮಾತ್ತು) 
ಉಬ್ಬಳಿಸು (ಕ್ರಿ). ೧. ಓಕರಿಸು; ಕಾರು; ವಾಂತಿಮಾಡು. 
೨. ಅಸಹ್ಯಪಡು; ಹೇಸು. [ಉಬ್ಬಳ + -ಇಸ್ಕು] 
ಉಜ್ಬಾಟ (ನಾ). ಉಬ್ಬುವಿಕೆ; ಸೊಕ್ಕು: ನವಬ್ರಹ್ಮರಾಟೋಪವೀ 
ದೆಸೆಯೊಳಿಂತಿದೆ ದಿನಪರುಟ್ಟಾಟವಿದೆ (ಚೆಬಪು. ೧೬-೧೫); ಉಬ್ಬಾಟ 
ದಿಂದ ಅವನು... ಆ ನಗರವನ್ನು ಜಯಿಸಿದನು (ಬಾಲಪ್ರ. 111, ೧೨೩೧). 
[ಉಬ್ಬು (ಆ ಉರ್ವ) * ಆಟ] 
ಉಜ್ಬಾನಿಕ (ನಾ). (?): ಸೇನಭಾವ ಭೂಮಿ ೪೫೦ ಗ್ರಹಂ ಹಸ್ತ ೭ 
ಹರಿಯರಿಗ ಉಬ್ಬಾನಿಕ ಗೆಯಿ ೬೦೦ ಗ್ರಹಂ ಹಸ್ತ ೧೨ (ಕೊಲ್ಲಾಶಾ. 
೨೩-೫೧ ;'1209). [| 


'ಉಜ್ಜಾರ 
ಉಜ್ಬಾರ (ನಾ). ಉಬ್ಬುವಿಕೆ; ಸಂಭ್ರಮ; ಹಿಗ್ಗು : ಅರಿತದು ಬೊಬ್ಬೆ 
ಯಲಿ ದುಗುಡದೆ ಭಾರದಲಿ ತಲೆಗುತ್ತಿತಿವರುಬ್ಬಾರದಲಿ _ಭುಲ್ಲವಿಸಿತವರು 
ವಿಘಾತಿಯಿಂದಿವರು (ಕುವ್ಯಾಕ. ೧೨-೩೩). [< ಉಬ್ಬರ.?] 
ಉಬ್ಬಾಳಿ (ನಾ). ೧. ಉಬ್ಬುವುದೇ ಶೀಲವಾಗಿ ಉಳ್ಳವನು : ಅಳನ 
.ಬೆಸನಂ ಮರಳಿ ಕೇಳದ ಬೆಸಗಲಿಗಳುಮುಂ ಉಬ್ಬಾಳಿಯಳವಿಯ ಲೆಕ್ಕ 
ಕ್ಸಿಆದು ಬೆಸಕೆಯ್ವ ಪಟಗಲಿಗಳುಮಂ Gas ಬೇಗಿಟಿವ ಬಲ್ಲ 
6ಿಗಳುನುಂ (ಗದಾಯು. ೯-೩೪ ವ). ೨. ಉದ್ದ ಸೈ ಟಿತನ ; ಪ್ರತಾಪ: 
ಹೇಳು ಮಿಕ್ಕ ವರಿಂಗೆ (ನಿನ್ನು ಬ್ಬಾ ಳುತನವನು ಬಿಡೆನೆನುತ್ತು ಬ್ಬಾ ಳಿಯಲಿ 
ಕಡುಹಸಿದು ಸೂಗಮರಂಥ ಯನು ತುಡುಕಿ (ನಿಭಾಗ. ಜ್ನಾನ | ಕೃತ 
ವೀರ್ಯಸುತನುಬ್ಬಾಳಿಯನು ಕೇಳುತ್ತ ಕಿಡಿಕಿಡಿಯೋಗಿ ಇಂಗಳಿ 
(ನಿಭಾಗ. ೯-೧೪-೨೪). [ಉಬ್ಬು (ಆ ಉರ್ವು;) * -ಆಳ್ಕಿ] 
ಉಬ್ಬಾಳಿಕೆ (ನಾ). ದರ್ಪದಿಂದ ಕೂಡಿದ ಆಳಿಕೆ; . ಪರಕೀಯರ 
ದಬ್ಬಾಳಿಕೆ ನಮ್ಮವರೆದೆಯುಬ್ಬಾಳಿಕೆ, -ಮಬ್ಬಾಳಿಕೆ, ಗಬ್ಬಾಳಿಕೆ - ಎಲ್ಲ 
ಒಂದೆ, ಒಂದೆ (ನಡೆಬಂ. ೩೦). [ಉಬ್ಬಾಳು + -ಇಕೆ] 
ಉಬ್ಬಾಳಿಗೆ (ನಾ). ಉತ್ಸಾಹಶಾಲಿ ; ದರ್ಪಿಷ್ಠ : ಬಾಲವನು ಬರಸೆಳೆದು 
ಭಾ ಣ್ಯ ಯ ತೈಲದದ್ದು ಗೆಯಜುವೆಗಳಲುಬ್ಬಾ ಗರು (ಪಾಕಾಂ. ಉಬ್ಬಾಾ 
ಳುಗಳು] ಸುತ್ತಿದರು ಸೂರ್ಯಾನ್ವಯನ ೪ (ತೊರರಾ. ೫-೮-೧). 
[ಉಬ್ಬಾಳು + -ಇಗ] 
ಉಜ್ಬಾಳಿಸು (ಕ್ರಿ). ದರ್ಪದಿಂದ ಮುಂದೆ ನುಗ್ಗು : ಮೇಳವಿಸಿದಹಿ 
ಹ ಕೊಲೆಗುಬ್ಬಾಳಿಸಿದೆ, ಖಬಗಪತಿಯೊ ತಾನೆನೆ ತೂಳಿದನು ರಕ್ಕಸನು 
ಮರ್ಶಟರಾಯಸೈನಿಕವ (ತೊರರಾ, ೬-೨೭-೩೯). 
[ಉಬ್ಬಾಳು + -ಇಸ್ಯು] 
ಉಬ್ಬಾಳು (ನಾ). ೧. ಉತ್ಸಾಹಿಯಾದ ಶೂರ; ದರ್ಪಿಷ್ಠನಾದ 
ಯೋಧ: ಒಗ್ಗೊಡೆದು ರಿಪುಸೇನೆ ಸರಿದುದು ಶಗ್ಗಿತುಬ್ಬಾಳುಗಳ. ನುಡಿ 
ಮನ ನೆಗ್ಗಿದವು ಮಂಡಳಿಕರಿಗೆ (ಕುವ್ಯಾಭೀ. ಆ). ೨. (ಇತರರು 
ಹೊಗಳಿದರೆ) ಸಂತೋಷಪಟ್ಟು ಹಿಗ್ಗು ವವನು; ಸ್ತೋತ್ರಪ್ರಿಯ : 
ಪರತಂತ್ರಚರಿತನೆ ನಿಮ್ಮ ತ್ನನ ವೋ ಸುವರೆ ಉ ಬ್ಬಿಸಲು 
ಭರತೇಶನುಬ್ಬಾಳೆ (ಭರಚ. ೪೭-೯೨) ; ವೈಕುಂಠರಾಯರು ಉಬ್ಬಾಳು 
: ಹೊಗಳಬೇಕು (ಹಿಂಕತೆ. ೫೦): ೩. “ದೊಡ್ಡ ಮನುಷ್ಯ, ಮಾನ 
ವಂತ? (ಜಾನಕೋ. ೨೦). ೪. ಉತ್ಸಾಹ; ಸಂಭ್ರಮ : ಸಿಡಿಲೆಜಗಿ 
ತೆನಲುಬ್ಬಾಳು ಮಿಗೆ ಕೈನೆಗಹಿ ಕೈವಾರಿಸುವ ಗಮಕಿಗಳು (ಕುವ್ಯಾದ್ರೋ. 
೪-೫೨), ಸೂಳುಮಿಗೆ ಸಂಗರದ ರವದುಬ್ಬಾಳಿನಲಿ ತಿರುಹಿಟ್ಟಿನರುಣ 
ಜಲಾಳಿ ರೋರಿಡೆ (ತೊರರಾ. ೪-೨-೩೭). 
[ಉಬ್ಬು (೮ ಉರ್ವ) * ಆಳ್ಕು (ಆ ಆಳ್ಯ್‌)) 
ಉಬ್ಬಾಳುತನ (ನಾ). ದರ್ಪ ; ಪರಾಕ್ರಮ: ಬೀಳುಬೀಳಭಿಮನ್ಮು ವಿನ 
ವಧೆ ಬಾಳಲಿ ವುದೆ ನಿನ್ನೆನೆನುತುಬ್ಬಾಳುತನದಲಿ ಪಾರ್ಥ ಬೊಬ್ಬಿಡೆ 
(ಕುವ್ಯಾದ್ರೋ. ೧೪-೪೧) ; ಶಿವಾಜಿಯು ಚಿಕ್ಕಂದಿನಲ್ಲಿಯೇ ಬಹುಥಭೈರ್ಯ 
ರಿ ಉಬ್ಬಾಳುತನದ ಹುಡುಗನೆನಿಸಿಕೊಳ್ಳುತ್ತಿದ್ದನು.(ಕಭಾಗೆ, 
೩೩೪). [ಉಬ್ಬಾಳು -- -ತನ] 
ಉಬ್ಬಿಕೆ (ನಾ). ಉಬ್ಬುವಿಕೆ (8). [ಉಬ್ಬು (ಆ ನಾನು) + -ಇಕೆ] 
ಉಬ್ಬಿ ಕ್ಕಿ ಸು (ಕ್ರಿ). ಹಬ್ಬ ಹರಡುವಂತೆ ಮಾಡು: ಪ್ರತಾಪದ ರಕ್ಕಸಾಗ್ನಿ 
ಯನಾಹನದೂನುಟ್ಬಿ ಕ್ಲಿ ಸೈ ಸುವೆನೆಂದಗಲಿಸಿದನಂತಸ್ಥ ವಿಶ್ವ ಲವ (ವಿಸಾ, 
[ಉಬ್ಬು (ಆ. ಉರ್ವು,) + ಇಕ್ಕಿಸ್ಕು] 
ಉಬ್ಬಿನ (ನಾ). ಕೇಡು ; ಹಾನಿ: “ಉಬ್ಬಿನಮೆಂದು ಕೇಡು” (ಕರ್ಣಾನ. | 
೨). [ಉಬ್ಬು] (ಆ ಉರ್ಪು,) + ಇನ?) 
ಉಬ್ಬಿಸು "ಉರ್ವಿಸು' ನೋ. | 


೬-೨೦-೫). 


೯೬೪ 


43 


ಉಬ್ಬುಗೊಬ್ಬು 


| ಉಬ್ಬಿಅ (ಕ್ರಿ). ೧. ಹೊರಹೊಮ್ಮು ; ಎದ್ದುಕಾಣು :: ಮಿಜುಪಿನಲಿ 


ತನುರುಚಿಯನಣದುಬ್ಬಿಜಕಿವ ಹೊಗರಿನ ಮುಸುಕುಗಳ ಮೇಲ್ಸೆಆಗುಗಳ 
ಮೌಳಿಗಳ ಮಹಿಳಾಜನ ವಿರಾಜಿಸಿತು (ತೊರರಾ. ೧-೫-೨೯). ೨. ಉಬ್ಬು ಸಿ; 
ಹಿಗ್ಗು : ಅಬ್ಬರಿಸಿ ಬಲುಮುಷ್ಟಿಗಳ ನಭಕೆಬ್ಬಿಸುತ ಕಯ್ದುಡುಕಿದರು 
ಸುರರುಚ್ಬಿ ಆಯೆ ಸುಳಿಸಿದರು ಮುಷ್ಟಿ ಯ ಸೂಳುಪಾಳಿನಲಿ (ತೊರರಾ. 
ತಳಗ [ಉಬ್ಬು (ಆ. ಉರ್ಪ) + ಇಟ] 
ಉಬ್ಬ್ರಐತ (ನಾ). ಬಲವಾದ ಇರಿತ; ವೇಗದಿಂದ ಚುಚ್ಚುವುದು : 
ಹಲುಗಿರಿದು ಒಜಲುತಿರ್ದವು ಕೋಡಗಗಳುಬ್ಬಿಜಕಿತದೇಜಸಿನ ನೋವುಗಳ 
ಲಸುದೊಜಕಿವುತಿರ್ದವು ಮುಸುಗಳಸುರರ ಕೊಲೆಯ ಕವತೆಯಲಿ 
[ಉಬ್ಬು (ಆ ಉರ್ವ) * ಇಅ ತ] 


(ತೊರರಾ. ೬-೧೯-೩೦). 
ಉಬ್ಬು, "ಉರ್ವುಃ' ನೋ. . 
ಬ್ಬ್ಯು "ಉರ್ವ? ನೋ. 
ಉಬ್ಬುಕೊಬ್ಬು "ಉಬ್ಬುಗೊಬ್ಬು' ನೋ. 
ಉಬ್ಬುಗಣ್ಣು (ನಾ). ಉಬ್ಬಿದ ಕಣ್ಣು; ಹೊರಚಾಚಿಕೊಂಡಿರುವ 
ಕಣ್ಣು: ಉಬ್ಬುಗಣ್ಮು ಮುಖಕ್ಕೆ ಲಕ್ಷಣವಾಗಿ ಕಾಣುವುದಿಲ್ಲ (ರೂಢಿ). 
[ಉಬ್ಬು (ಆಉರ್ಪು,) * ಕಣ್ಣು (ಆ ಕಣ್‌)] 
ಉಬ್ಬುಗನ್ನಡಿ (ನಾ). ನಡುವೆ ಉಬ್ಬಾಗಿ ಅಂಚಿನಕಡೆಗೆ 'ತಗ್ಗಾ 
ಗಿರುವ ಕನ್ನಡಿ: ಮೇಲಕ್ಕೆ.ಉಬ್ಬಿಕೊಂಡಿರುವ ಉಬ್ಬುಗನ್ನಡಿಗಳಲ್ಲಿ 
(೮೦೩೪೮೩ mirrors) ಯಾವಾಗಲೂ ತಲೆ ಮೇಲಾಗಿ ವಸ್ತುವಿಗಿಂತ ಣ್ಣ 
ನಾಗಿ .ಕನ್ನಡಿಯ ಹಿಂಭಾಗದಲ್ಲಿರುವ ಮಿಥ್ಯಾ ಪ್ರತಿಬಿಂಬಗಳು ಮಾತ್ರ 
ಉಂಟಾಗುತ್ತವೆ (ಭೌತವಿ. ೧೬೭). [ಉಬ್ಬು (ಆ ಉರ್ವು;) * ಕನ್ನಡಿ] 
ಉಬ್ಬುಗಲ್ಲ.(ನಾ). ಉಬ್ಬಿಕೊಂಡಿರುವ ಗಲ್ಲ; ಮುಂದೆ ಚಾಚಿ 
ಕೊಂಡಿರುವ ಗಲ್ಲ (ಕ)... [ಉಬ್ಬು (ಆ ಉರ್ವು,) * ಗಲ್ಲ] 
ಉಬ್ಬುಗವಳೆ (ನಾ). ಉತ್ಸಾಹವನ್ನುಂಟುಮಾಡುವ ತುತ್ತು; 
ಉದ್ದೀಪನಗೊಳಿಸುವ: ತಾಂಬೂಲ ಮುಂತಾದುವುಗಳ ಕವಳ: 
ದಿಟದಿನಬಲೆಯರುಬ್ಬುಗವಳದಲಿ ಮೇರೆದಪ್ಪು ವನೇ ವಿಕಾರಿ (ಕುವ್ಕಾಆ 
೧೪-೫೭) ; ತಬ್ಬಿದನು ತದ್ದಿರಿಯನತಿಬಲನುಬ್ಬುಗವಳವ ಕೊಂಡವೊಲು 
(ತೊರರಾ. ೬-೫-೫೦) ; ಅವರುದ್ಧತಮೋಹನದ ಮನಕೆಯುಬ್ಬುಗವಳವ 
.ನಿಕ್ಕುವಂದದೊಳು (ನೇಮಿಸಂ. ೧೨-೩); ಪವಳದಧರಾಮೃತದುಣಿಸು 
. ತೆಂಬುಲದುಬ್ಬುಗವಳವನಿತ್ತಳಾಳ್ಗೆನಿಗೆ (ಮೋಹತ. ೩೩-೬೨). 
[ಉಬ್ಬು (< ಉರ್ವು,) * ಕವಳ] 
ಉಬ್ಬುಗುಂದು "ಉರ್ಬುಗುಂದು? ನೋ. 
| ಉಬ್ಬುಗುದುರೆ (ನಾ). ಉತ್ಸಾಹೆದಿಂದ ಕೂಡಿದ ಕುದುರೆ: ಉಬ್ಬು 
ಗುದುರೆಗಳ ಸಾಲ ಮೋಹರದಲಿಯುಬ್ಬರಿಸುವನಿವನಾರೊ (ಕಂನವಿ. 
೧೨-೫೬) ; ಉಬ್ಬುಗುದುರೆಗಳ ಸಾಲ ಮೋಹರದಲ್ಲಿ : ಹೊಕ್ಕು ಉರ 
ವಣಿಸಿದರು (ಕರತ್ನ. ೧೨೯). [ಉಬ್ಬು (ಆಉರ್ವೆ,) * ಕುದುರೆ] 
ಉಬು,ಸೆಡು "ಉರ್ಬುಗೆಡು? ನೋ. 
ಉಬ್ಬುಗೆನ್ನೆ (ನಾ). ಉಬ್ಬಿದ ಕೆನ್ನೆ; ತುಂಬಿದ ಕಪೋಲ: ಉಬ್ಬು 
ಗೆನ್ನೆಯ ಚುವಾಷ* ಜನಾಂಗದೆ ಸಹೋದ್ಯೋಗಿಯ ಕಡೆಗೆ ಕಣ್ಣುಮಿಟು 
ಕಿಸಿದನು (ಪುನರು. ೫). (ಉಬ್ಬು, («.ಉರ್ವು,) + ಕೆನ್ನೆ] 
ಉಬ್ಬುಗೊಬ್ಬು, ಉಬ್ಬು ಕೊಬ್ಬು (ನಾ). ಉಬ್ಬಿದ ಕೊಬ್ಬು; ಅತಿ 
ಯಾದ ಗರ್ವ: ವೀರರು ಮನದ ಕಲಿತನದುಬ್ಬುಗೊಬ್ಬಿನಲೆಂಬರಿದಕೇನು 
(ಕುವ್ಯಾದ್ರೊ €. ಯೌವನದುಬ್ಬುಗೊಬ್ಬಿನಲಿರಲಿ ಸಿರಿಯಲಿ 
ಬರವನಾಗಲಿ (ನಿಭಾಗ. ೨-೧-೪). ಉಬ್ಬು ಕೊಬ್ಬು : ಜ್ಞಾನದ ಉಬ್ಬು 
ಕೊಬ್ಬಿನಲಿ ಉಲಿವುತ್ತಿಪ್ಪವರೆಲ್ಲರು ನಾಮ ನಾಸ್ತಿಯಾಗದು (ಅವಚಂ. 
ಬ್ಭ್ಸು (ಆ ಉರ್ವ) * ಕೊಬ್ಬು (ಆ ಕೊರ್ವುಣೃ)] 


25 


30 


38 


40 


೧-೨೫); 


೧೦೬-೪೮೨). [ಉ 


ಉಬ್ಬುಗೋಮಾಳೆ 


ಉಬ್ಬುಗೋಮಾಳೆ (ನಾ). ಉಬ್ಬಿದ ಕೊರಳು; ಪುಷ್ಟಿಯಾಗಿ! 
ತುಂಬಿದ ಕೊರಳು: ಉಬ್ಬುಗೋಮಾಳೆಯ ತರುಣ, ಹೆಂಗಸರ ಪಕ್ಕ 
ದಿಂದ ಸರಿದು (ಪುನರು. ೩೪೮). [ಉಬ್ಬು (ಆ ಉರ್ವು;)* ಗೋಮಾಳೆ] 
ಉಬ್ಬು ಚಿತ್ರ (ನಾ). ಉಬ್ಬಿ ಕಾಣುವಂತೆ ಕೆತ್ತಿದ ಚಿತ್ರ: ಉಬ್ಬು 
ಚಿತ್ರದಿಂದೆ ಮುದ್ರಿಸುವುದು (ಮುದ್ರಕ. ೨). 5 
[ಉಬ್ಬು (ಆ ಉರ್ವು;) + ಚಿತ್ರ] 
ಉಬ್ಬುರೊಟ್ಟಿ (ನಾ). ಕೊಟ್ಟಿಯಲ್ಲಿ ಒಂದು ಬಗೆ. 
(ಉಟ್ಟು, (ಆ. ಉರ್ವ) * ಕೊಟ್ಟ] 
ಉಬ್ಬುವಾತು (ನಾ). ಉತ್ಸಾಹದಿಂದ ಕೂಡಿದ ಮಾತು; ಹಿಗ್ಗಿನ 
ನುಡಿ: ಆಬಲೆಯರುಬ್ಬುವಾತಿನಲಿ ಅರಸಿ ಕೇಳೀ ವೈಭನವನಾದರಿಸಬೇಕು |10 
(ತೊರರಾ. ೫-೩-೩೫). [ಉಬ್ಬು (4 ಉರ್ವು,) * ಮಾತು] | 
ಉಬ್ಬುಹಣೆ (ನಾ). ಉಬ್ಬಿದ ಹೆಣೆ. 
[ಉಬ್ಬು (ಆ ಉರ್ವು,)-* ಹಣ್ಣೆ (ಆ ಪಣೆ)] 
ಉಬ್ಬುಹಲ್ಲ (ನಾ). ಉಬ್ಬಿದ ಹಲ್ಲುಳ್ಳವನು; ತುಟಿಮಾರಿದ ಹಲ್ಲುಳ್ಳ 
ವನು: ಉಬ್ಬುಹಲ್ಲ ನಕ್ಕರೂ ಒಂದೆ, ಅತ್ತರೂ ಒಂದೆ (ರೂಢಿ). 115 
[ಉಬ್ಬು ಹಲ್ಲು ತ್ತ -8,] 
ಉಬ್ಬುಹಲ್ಲು (ನಾ). ಉಬ್ಬಿದ ಹಲ್ಲು; ತುಟಿ: ಮಾರಿದ ಹಲ್ಲು: 
ಉಬ್ಬುಹಲ್ಲು ಮುಖಕ್ಕೆ ಅವಲಕ್ಷಣ (ರೂಢಿ). 
[ಉಬ್ಬು (ಆ ಉರ್ಪ್ವು;) * ಹಲ್ಲು (ಆ ಪಲ್‌)] 
ಉಬ್ಬುಹೊಳೆ (ನಾ). ತುಂಬಿ ಹರಿಯುವ ನದಿ; ಪ್ರವಾಹ. 20 
[ಉಬ್ಬು (ಆಉರ್ವು,) * ಹೊಳ್ಳೆ (ಆ ಪೊಳ್ಳೆ)) 
ಉಬ್ಬೆ, (ನಾ). ೧. ಉಷ್ಣ ; ಸೆಕೆ; ಕಾವು: ಕಾಲನುಬ್ಬೆಗೆ ಶೀತಳಂಗೊಡು 
ವಾಲವಟ್ಟವೊ (ಕುವ್ಯಾಭೀ. ೪-೭೨); ಕ್ಷೀರಪಂಚಕ ಪಾಕರಸಂ ರಸಾಯನ 
ಪಾಕ ದಾರುಣನಿದಾಘದುಬ್ಬೈಯನು ಭಂಜಿಸುವೆ. . .ನಾನಾ ಪಾನಭೇದಮಂ 
(ಸೂ ಪಶಾ. ೨ ಸೂಚನೆ); ಪಡಿಯ ಹೊಚ್ಚಿ ದೊಡುಬ್ಬೆ ತಾಗುವುದೆಂದಾ |25 
ಮಡದಿಯೆಡದ ತೋಳೊಳೊಆಗಿ (ನೇಮಿಸಂ. ೯-೩೬). ೨. ಉದ್ವೇಗ; 
ಸಂಕಟ; ತಾಪ: ಉಬ್ಬೆಯನು ಸೈರಿಸುತ ಸಾಹಸಮಲ್ಲ (ಕುವ್ಯಾಕ. 
೨೭-೨೬) ; ಮುನಿಗಳುಪಹತಿಯುಬ್ಬ್ಸೆಯನು ಸೈರಿಸುವರೇ (ತೊರರಾ. 
೧-೧೧-೯) ; ಹಜಾರದ ಬಾಗಿಲ ಮುಂದಕೆ ನಡೆದನೇನೆಂಬೆನುಬ್ಬೆ ಯೊಳು 
(ಭರಚ. ೪೯-೨). ೩. ಬಿಸಿ; ಜೋರು: ದಾನವಾಧಿಪರುಬ್ಬೆಯನು ಸುರ |50 
ಮಾನವರು ತರಹರಿಸಲಳವೇ (ಕುವ್ಯಾಅ. ಓರಿಇ. ೧೩-೩೬). ೪. ಬಟ್ಟಿ 
ಗಳನ್ನು ಮಡಿಮಾಡುವುದಕ್ಕಾಗಿ ಸೋಡಾಪುಡಿ ಮುಂತಾದು। 
ವನ್ನು ನೀರಿಗೆ ಸೇರಿಸಿ ಬೇಯಿಸುವ ಕ್ರಮ: ಬಟ್ಟೆಗಳನ್ನು ಉಚ್ಛಿಗೆ| 
ಹಾಕಲು... ಯಂತ್ರ ತಯಾರಿಸಿದ್ದಾರಂತೆ (ದಿಲ್ಲಿಸ. ೧೧೩); ಶೋಕದ 
ನಿಶ್ವಾಸದುಚ್ಛಿಯಲಿ ಗಳಿಗೆಯನು ಏಕೆ ಬೇಯಿಸಲಿ (ಯಶೋಧ. ೪೮). 
"ಉಬ್ಬೆಕಾಣಿಕೆ' ಪರಾ. ೫. ಕಾಯಿಗಳನ್ನು ಹಣ್ಣುಮಾಡಲು ಅಡೆ 
ಹಾಕುವುದು: ಅವರ ಹೆಣ್ಣು ನಮಗ್ಯಾಕೆ? ಅವರೇ ಉಬ್ಬೆಗೆ ಹಾಕಿ 
ಹಣ್ಮುಮಾಡಿಕೊಳ್ಳ ಲಿ. (ಕಾನೂರು. ೪೦೭). 
ಉಚ್ಛಿಗೆಹಾಕು - ೧. ಬಟ್ಟೆಗಳನ್ನು ಮಡಿಮಾಡಲು, ಬೇಯಿಸ ; 
ಲಿಡು.' ೨. ಹಾಗೆ ಬೇಯಿಸಲು ಅಗಸನಿಗೆ ಬಟ್ಟಿಗಳನ್ನು ಕೊಡು. |40 
೩. ಕಾಯಿಗಳನ್ನು ಹೆಣ್ಣುಮಾಡಲು ಅಡೆಹಾಕು. 
(ಡೇ. ॥ ತುಳು. ಉಬ್ಬೆ ; ತೆಲು. ಉಬ್ಬ] 
ಉಬ್ಬೆ (ನಾ). ಒಂದು ಸಲ ಒರಳಿನಲ್ಲಿ ಹಿಡಿಯುವಷ್ಟು ಅಳತೆ: 
ಎರಡುಬ್ಬೆ ಮಾಡಿದರೆ ಕಡಿನುಚ್ಚು ಆದಾವು ಒಂದುಬ್ಬೆ ಮಾಡಿದರೆ ಕುರು 


35 


೯೬೫ 


ಉಬ್ಬೆಮನೆ 
ಉಬ್ಬೆ "ಫ್ರಬ್ಬೆ' ನೋ. 
ಉಬ್ಬೆಕಾಣಿಕ (ನಾ). ಉಬ್ಬೆ ಗಾಗಿ ಕೊಡುವ ಕಾಣಿಕೆ; ಮಡಿವಾಳರು 
ಕೊಡುವ ತೆರಿಗೆ: ಉಬ್ಬೆ ಕಾಣಿಕೆ (೧೨) ಆಂಗಡಿಪಟ್ಟಡಿ (೧೩) ಗಿಡ 
ಕಾವಲು...- ಈ ಮೇರೆಗೆ ಹತ್ತೊಂಬತ್ತು ಬಾಬುಗಳು (ಮಹಾವಂ. 
1, ೧೨೪); ಪೂರ್ವಕಾಲದ -ತೆರಿಗೆಗಳು, ,.. ಉಬ್ಬೆ ಕಾಣಿಕೆ, ಕುರಿತೆರಿಗೆ 
(ನಮ್ಮನು. ೨೪೩). [ಉಚ್ಚೆ * ಕಾಣಿಕೆ] 
ಉಬ್ಬೆಗೆ, ಉಬ್ಬೇಗ, ಉಬ್ಬೇಗೆ (ನಾ). ೧. ದುಃಖ; ಸಂತಾಪ; 
ಕ್ಪೋಫೆ: “ಉಬ್ಬೆಗಮೆ ತಾಪಂ” (ಶಬ್ದಮಂ. ೩೩); *ಉಬ್ಬೆಗಂ - 
ಸೆಂತಾಪಂ್‌ (ಕಶಸಾ. ೧೨-೨೨೬); ಮಗಂ ಕುರುಡಾದುದಂ ಕಂಡಾದ 
ಮಾನುಮುಬ್ಬೆ ಗಂಬಟ್ಟು (ವಡ್ಡಾ ರಾ. ೬೯-೨೧) ; ಅನೇಕೋಪಶಾಂಶ 
ವಚನಂಗಳಿಂದಮಾಕೆಯುಬ್ಬೆ ಗಮನಾಆಕ ನುಡಿದು೦(ಪಂಪಭಾ.೨-೨೮ವ); 
ಧರ್ಮ ಮಲಕಿಯಿತ್ತೆನುತುಬ್ಬೆ ಗದೊಳ್‌ ಮುಲುಂಗಿದಂ (ದಶಕು. 
೧೧-೧೦೦) ; ಒಡಲುರಿಯಿಂದೆ ಅವನಿಗೆ ಉಬ್ಬೆ ಗವಾಯಿತು (ಬಿದುರೆ. ೩೧). 
೨. ಚಿಂತೆ: “ಚಿಂತೆ ತಾನುಬ್ಬೆಗಮಕ್ಕು ೫ (ಕಬ್ಬಿಕ್ಕೆ. ೭೧); ಮಗನೆ 
ತಪಂ ಮೊಗ್ಗಲ್ಲದು ಜಗದೊಳ್‌ ವೈರಾಗ್ಯಮಿಲ್ಲದಂಗಾ ತಪಮುಜ್ಬೆಗಮಂ 
ಮಾಡುಗುಂ (ಧರ್ಮಾಮೃ. ೫-೮೧). ೩. ತೊಂದರೆ; ಕೆಡುಕು; ಕೇಡು: 
ಜಗವಜತಯೆ ನಮ್ಮನ್ವಯದ `ಪೂರ್ವಗನಲಾ ನಹುಷಂಗೆ ಬಂದುಚ್ಛಿಗದ 
ಹದನಿದು ನಮ್ಮ ಪಾಡೇನೆಂದನಾ ಭೂಪ (ಕುವ್ಯಾಆ. ೧೪-೭೦). ೪. ವೇಗ; 
ರಭಸ: ಐವರ್‌ ವಿಕ್ರಮಶಾಲಿಗಳೊಳಗವಿರಳಮಾದಜಃಕೆಯ ಸಾಹಸಿಗರೆ 
ಬವರಂಟೊಕ್ಕುಬ್ಬೆಗಮಂ ಮಾಡುತ್ತಿರೆ (ಜಯಕಾ. ೬-೫೪). ೫, ಭಯ; 
ಭಯಂಕರತೆ: ಕೆಂಬಟ್ಟಿಯಿಂ 'ಗಂಟಿಗಳಿಂ ಮಾಯೂರಕಂಠಾವಳಿಯಿ 
ನೆಸೆದಿರಲ್‌ ತೋರಣಂ ಕೂಡೆ ಕಣ್ಣುಬ್ಬೆಗಮಂ ತಾಳ್ವಿರ್ದ ದೆಂತಾರ್ಗಳ 
ಕಲಿತ'ಕವಾಟಿಂಗಳಿಂ (ಕಾಡಂಉ. ೨೭೦) ; “ಉಚ್ಚೆ ಗಮಂ- ಭಯವನ್ನು? 
(ಕಾದಂಉ. ಅಡಿಟ). ಉ ಬ್ಸೇಗ: ೧. “ಉಬ್ಬೇಗಮೆನಲ್ಯನುತಾಪ 
ಮಕ್ಕುಂ” (ಕವಿಕಂ. ೧೧೦); ಎತ್ತಿದುಬ್ಬೇಗದ ವಿಕಾರದ ಚಿತ್ತಬುದ್ಧಿ 
ಮನಂಗಳಾ ತ್ಮ ನ ಜೊತ್ತಿಸಿದವದ್ಭುತದಹಂಕಾರದಲಿ ಕಾಮಿನಿಯ 
(ಕುವ್ಯಾಅ. ೮-೬೮); ನೋಯಿ ನುಡಿವ ನಿಜಾತ್ಮಬಂಧುನಿಕಾಯದುಬ್ಬೇ 
ಗವನು ಕಾಣುತ (ನಿಭಾಗ. ೩-೧೪-೭). ೩, ಉಬ್ಬಿರ್ದ ವಿಷಮರಳ್ವೊಂ 
ದುಬ್ಬೇಗದೊಳಂ ಬಟಲ್ಲು ಬಿರ್ದ ನರಂಗಂ ಕಬ್ಬುಗಳೆಂ ಮೆಲಿಸುವುದಆ 
ನೆಬ್ಬಿಸುವುದದೊಂದೆ ರಾಶ್ರಿಯೊಳ್‌ (ಖಮದ. ೨-೧೯೭). ಉಬ್ಬೆ «ಗೆ: 
೧. ವೇಗದಿಂ ಕಲಿಭೀಮನೈ ತಂದು ಬಳದೊಳುಬ್ಬೇಗೆಯಂ ನೋಡ್ನು 
(ತುರಂಗ. ೪೯-೨೮), [ಆ ಸಂ. ಉದ್ವೇಗ] 
ಉಬ್ಬೆಗಂಗೊಳ್‌ (ಕ್ರಿ). ವೃಥೆಪಡು ; ಚಿಂತಿಸು; ಬೆದರು: ದಿಶಾ 
'ಚಕ್ರಮಂ ಕೊರ್ವಿ ಪರ್ವಿದ ತನ್ನಾದಮಂ ಕೇಳುತುಂ ಯತ್ನಿಜರುಬ್ಬೆಗಂ 
ಗೊಳೆ ಹೋತೃಗಳಾಕರಿಸೆ (ಉದ್ಭಟ. ೪-೬೩ ವ). 
[ಉಬ್ಬೆ ಗ + ಕೊಳ್‌] 
ಉಬ್ಬೆಗಂಬಡು (ಕ್ರಿ). ೧. ಆತಂಕಪಡು; ದುಃಖಸಡು: `ಮಿತ್ರಾ 
ಇಂತೇಕೆ : ಬರ್ದಿ ಬಂಬಳಂಬಾಡಿ ಪಾಡಟೀದುಬ್ಬೆಗಂಬಟ್ಟರ್ದೆ ಯೆಂದು 
ಬೆಸಗೊಂಡೊಡೆ (ವಡ್ಡಾರಾ. ar-೬);. ನೀನುಬ್ಬೆ ಗಂಬಡದಿರು ನಾಳೆಯೊ 
ನಾಳಿದೊ ನಿಜಪ್ರಿಯಸಮಾಗಮಮಕ್ಕುಂ (ಚಾವುಂಪು. ೨೬-೨೪); ಪಾಂಡವ 
ಸೇನೆ... ಹೊರಳುತಿರಲುಬ್ಬೆ ಗಂಬಟ್ಟು ಪಾರ್ಥಂ ಚಿಂತಿಸಿದನು (ಜೈ ಮಿಭಾ. 
೮-೪೦). ೨. ಕೋಪಿಸು; ತಾಪಿಸು: ಜಿನುಗುವಂತಿರ್ದ ಮಧುಕರ 
ನಿವಹಕ್ಕೆ ಪಿರಿದುಮುಬ್ಬೆ ಗಂಬಡುವಳೆ (ಕಾದಂಉ. ೩೩೪). 
[ಉಬ್ಬೆ ಗ * ಪಡು] 


ಡಕ್ಕಿ ಆದಾವು ಸಾಕಣ್ಣ ನಿನ್ನ ಮನೆಗೆಲಸ (ಜಗೀತೆ. ೫೪). "ಒಬ್ಬೆ? ಪರಾ. | ಆ ಉಬ್ಬೆಮನೆ (ನಾ). ಅಗಸರು ಬಟ್ಟಿಗಳನ್ನು ಉಬ್ಬೆಗೆ ಹಾಕುವ ಮನೆ 


[ಇ ಒಟ್ಟೆ) 


(ಕಿ). [ಉಬ್ಬೆ + ಮನೆ] 


ಉಬೆ 


ಿಮೆ 


 ಉಚ್ಛೆಮೆ (ನಾ). ೧. ಹೆಚ್ಚಾದ ಭ್ರಾಂತಿ; ಅತಿಶಯವಾದ ಭ್ರಮೆ. 
೨. ತವಕ; ಆವೇಗ: ಬಲ್ಲತೆಯಂ ಬಿತ್ತರಿಪೊಂದುಬ್ಬೆಮೆಯೊಳೇನೆನ್ನಂ 
ತೊಟ್ಟುಮಾಡಿ ದೇವಿಗೆತ್ತು ಕರೆದಯ್‌ (ರಾಮಾಶ್ವ. ೮೭-೧೦). 
[< ಸಂ. ಉದ್ಭೆ ಮ] 
ಉಬ್ಬೆಳೆ (ನಾ). ಎದ್ದುಕಾಣುವಂತೆ ಉಬ್ಬಿದ ನೂಲಿನ ಎನೆ: 
(ಒಡಲಿನಲ್ಲಿ) ಉಬ್ಬೆಳೆಗಳುಳ್ಳ ಮೂಲೆನೆಯ್ಗೆಯ ಉಣ್ಣೆಯ ಬಟ್ಟಿ (ಶ೪೮- 
lasting. ಇಂಕನಿ). [ಉಬ್ಬು (ಆ ಉರ್ವ) + ಎಳ್ಳೆ (ಆ ಎಚ್ಸೌ)] 
ಉಬ್ಬೇಗ "ಉಬ್ಬೆಗ' ನೋ. 
ಉಬ್ಬೇಗೆ "ಉಬ್ಬೆಗ' ನೋ. 
ಉಬ್ಬೇಣು (ನಾ). ಉಬ್ಬಿದ ಏಣು; ಹೊರಚಾಚಿದ, ಅಂಚು: ಎಲು 
ಬಿನ ಉಬ್ಬೇಣು (Crest. ಇಂಕನಿ). 
[ಉಬ್ಬು (ಆ ಉರ್ವು,) * ಏಣು] 
ಉಬ್ಬೇಳ್‌ "ಉರ್ವೇಟ್‌ ನೋ. 
ಉಬ್ಬೇಳು "ಉರ್ವೇಟರ್ಟ್‌? ನೋ. 
ಉಬ್ಬೇಜು (ಕ್ರಿ). ಉತ್ಸಾಹೆದಿಂದ ಕೂಡು ; ಹಿಗ್ಗು : 
`ಚ್ರೀಆಕಿದನು ಧೃತರಾಷ್ಟ್ರ (ಕುವ್ಯಾಆ. ೬-೩೧) ; ಮಾಸಲಿನೇಜು ನಮ್ಮದು 
ತಮ್ಮದೆನುತುಟ್ವೀಣಿ ಭೀಮನ ಮುತ್ತಿದರು(ಕುವ್ಯಾಕ.೧೫-೨೦); ಮೋಲ 
ಲೋಕದ ಕೊಲೆಗೆಲಸಕುಬ್ಬೇಆದಸಮಾಂಬಕನವೊಲು ಮೈ ದೋಜಕದನು 
(ತೊರರಾ. ೪-೬-೧೮). [ಉಬ್ಬು (ಆ ಉರ್ವ) * ಏಲು,] 
ಉಚ್ಛೇಜುವೊಯ್ಲಾ, ಉಬ್ಬೇಜುಹೊಯ್ಲು (ನಾ). ಹುರುಪಿನಿಂದ 
ಹೊಡಿದ ಏಟು; "ನೀರಾನೇಕದ ಪೆಟ್ಟು : 'ತಾಲುವೊಯ್ದ ಇ್ಲ'ಡವೊಯ್ಲು 
ನಿಡುವೊಯ್ಲೋರೆವೊಯ್ಲು ಪ್ಪ ರದವೊಯ್ಲು ಬ್ಬೆ ವೊ [ಸಾಕಾಂ. ಹೊ]ಯ್ಲಿ 
ನಲೊದಗಿದರು ಭಟರು (ಕೊರರಾ. ೪-೪-೨೪). ಉಬ್ಬೇಜುಹೊಯ್ದು: 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಉಬ್ಬೇಜು + ಪೊಯ್ದು] 
ಉಬ್ಬೆ ಖಹೊಯ್ಲು "ಉಚೆ ಶ್ಟೀಜುವೊಯ್ಲು ಕೋ. 
ಉಚ್ಬೊಟ್ಟಿ (ನಾ). ” ಉಬ್ಬಿದ ಹೊಟ್ಟಿ ; ಊದಿಕೊಂಡ ಹೊಟ್ಟಿ. 
[ಉಬ್ಬು (ಆ ಉರ್ಪ) * ಪೊಟ್ಟಿ) 
ಉಭ (ನಾ). - ಉಭಯ ks ನೂಜ ಇಪ್ಪತ್ತ ಅಯಿದು ಹೊಂನನೂ ದೇವರ 
ವಸಂತ ತಿರುನಾಳ ಉಭಕ್ಕೆ ಸೇರಿಸಿ ಕೊಟ್ಟಿ ವು (ಸೌಇಇ. 13-11, ೪೬೬-೫;; 
1472). [ಸೆಂ.] 
ಉಭಯ (ನಾ). ೧. ಎರಡು: “ಯುಗಳಂ ಸಮ ಉಭಯಂ ಬಾಹು 
ಕಿವಿಗಳೆರಡಜ ನಾಮಂ” (ವ್ಯವಹಾ. ೯-೨).' ೨. ಎರಡು ಉತ್ಸವ: 
ವ[ಸ]ಂತದ ಉಭಯವನು ಸಂವತ್ಸ ರಂಪ ಪ್ರತಿಊ ತಪ್ಪ ದೆ ನಡಸುವುದಕ್ಕೆ 
ಕೊಟ್ಟು (ಸೌ. 12-11, ೪೬೬-೭; ಹ 
ಉಭಯಕುಶಲೋಪರಿಸಾಂಪ್ರ ತ - ನಮ್ಮಿಬ್ಬರ ಕ್ಷೇಮವನ್ನು 
ವಿಚಾರಿಸಿದ ಮೇಲೆ ಈಗ: ಶೀರ್ಥರೂಪ ತೆಂಜಿಯವಂಗೆ ನಮಸ್ಕಾ $ 
ಗಳು. ಉಭಯ ಕುಶಲೋಪರಿ ಸಾಂಪ್ರತ (ರೂಡಿ).  [ಸಂ.] 
ಉಭಯಕರ್ತ್ಶಕೆ (ಗು). ಇಬ್ಬರು ಕರ್ತೃಗಳುಳ್ಳ : ವಿದಿತೋಭಯ 
ಕರ್ತೃಕಮೆನಿಸಿದ ಸತಿಸಪ್ತಮಿಗೆಕಾರಮಪ್ಪುದು (ಶಮದ. ೨೪೯). 
[ಉಭಯ + ಕರ್ತೃಕ] 
ಉಭಯಕರ್ಮ (ನಾ). ೧.`ಪಾಪ ಮತ್ತು ಪುಣ್ಯ ಎಂಬ ಕರ್ಮ 
ಗಳು: ಪುಣ್ಯ ಪಾಪವೆಂಬುಭಯಕರ್ಮವನಾರು ಬಲ್ಲರೆಯ್ಕಾ (ಬಸವ. 
೮೬೨). ೨. ವಿಹಿಕ ಮತ್ತು ಪಾರಲೌಕಿಕದ ಕರ್ಮಗಳು: ವೀರ 


ಹರುಷದಿಂದು. 


೯೬೬ 


ಉಭಯಬಲ 


ಉಭಯಕವಿ (ನಾ). (ಸಂಸ್ಕೃತ ಮತ್ತು ಕನ್ನಡ) ಎರಡು ಭಾಷೆ 
ಗಳಲ್ಲಿ ಕಾವ್ಯವನ್ನು ರಚಿಸಬಲ್ಲವನು : ಚಾಳುಕ್ಕರಾಜ್ಯದೊಳ್‌: 
ನೆಗಟ್ಟಿನುಭಯಕವಿ ಕವರತ್ಸೆಂ (ಅಜಿಪು. ೧೨-೪೨); ಉಭಯಕವಿ ಶರಭ 
ಭೇರುಂಡ ಹಂಪೆಯ ರಾಘವಂ (ಹಡಕಾ. ೧-೩೧). 
ಉಭಯಕವಿಚಕ್ರವರ್ತಿ - (ಸಂಸ್ಕೃತ ಮತ್ತು ಕನ್ನಡ) ಎರಡು 
ಭಾಷಾಕವಿಗಳಿಗೆ ಅಧಿಪತಿ: ಸವಣಂಗಿತ್ತಂ ಸುವಿನೇಕಮುಭಯ 
ಕವಿಚಕ್ರವರ್ತಿವೆಸರಂ `ನಿಜಾಹಿಕೋಷ್ಠಂ ಕೃಷ್ಣಂ (ಶಾಂತಿಪು. ೧-೯). 
[ಉಭಯ + ಕವ್ಮಿ] 


| ಉಭೆಯಕೆವಿತ್ವ (ನಾ). (ಸಂಸ್ಕೃತ ಮತ್ತು ಕನ್ನಡ) ಎರಡು 


25 


30 


ಶೈನಾಚಾರ ದೀಕ್ಷಾಧಾರಕನನತಿನಿರ್ಮಿತೋಭಯಕರ್ಮನಿರ್ಮಲನ 4 


(ಬಸಪು. ೩-೪೯). [ಉಭಯ + ಕರ್ಮ] 


ಭಾಷೆಗಳಲ್ಲಿಯೂ ಮಾಡುವ ಕವಿತಾ ರಚನೆ: ಶಿವಕವಿದೇವನಾತ್ಮಜ 
ಸುಮತಿ ಭೀಮನುಭಯಕವಿತ್ವ ಸಮರ್ಥನುಸುರುವಡೆ (ಬಸಪು. ೧-೧೭). 
[ಉಭಯ + ಕವಿತ್ವ) 
ಉಭಯಕುಲ (ನಾ). ತಂದೆ ಮತ್ತು ತಾಯಿಯ. ಕಡೆಯ ವಂಶ: 
ಉಭಯಕುಲವಿಶುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌ (ಶಾಂತಿಪು. 
೩-೭೬). [ಉಭಯ + ಕುಲ] 
ಉಭಯಗುಣ (ನಾ). [ಕಾಮ್ಯಮಿಾ]ಶಬ್ದ ಮತ್ತು ಅರ್ಥಗುಣಗೆಳು : 
ಮಾಧುರ್ಯವು ಉಭಯಗುಣವೆಂದೂ ಹೇಳಬಹುದು (ಕೈಪಿಡಿ: ೨೩೨). 
[ಉಭಯ + ಗುಣ್ಮ] 
ಉಭಯತೋಮುಖಿ (ನಾ). ಕರುಹಾಕುತ್ತಿರುವ ಹಸು; ಕರುವಿನ 
ಮುಖ ಮತ್ತು ಹೆಸುವಿನ ಮುಖ ಎಂದು ಎರಡು ಮುಖಗಳುಳ್ಳ 
ಹಸು: ಬ್ರಾಹ್ಮ! ಇನಿಗೆ ಉಭಯತೋಮುಖಿ ದಾನವನ್ನು ಕೊಟ ತಾ 
ಪುಣ್ಯ (ಶೇಷಧ. ೯-೧೨). [ಸೆಂ.] 


'ಉಭಯತ್ರ (ಅ). ಎರಡು ಕಡೆಯೂ; ಎರಡು ಸ್ಥಳಗಳಲ್ಲಿಯೂ ; 


ಎರಡು "ಕಾಲದಲ್ಲಿಯೂ (8) 
ಉಭಯತಕು. ಉಭಯತ್ತರು, ಉಭಯ ತಶರ್ಶಕು- ಎರಡು 
ಕಡೆಯವರು; ಇಬ್ಬರೂ: ಭುಜವನಾಸ್ಫೋಟಸುತಯುಭಯತರು 
ಖಂಡೆಯದಿ ಪೊಯ್ದಾಡಿ (ತುರಂಗ. ೬೬-೨೩) ; ಉಭಯತ್ತರನದಿರು 
(ತುರಂಗ. ೪೮-೪) ; ಸಂಗರದಿ ಉಭಯರ್ತರಾವು ಪೊಯ್ಟಾಡಿ (ತುರಂಗ. 
_೭೫-೬) ; (ತುರಂಗ. ೭೫-೨೧ ; ೭೭ ಸೂಚನೆ ನೋ). [ಸಂ.] 
ಉಭಯದೇಸಿ: (ನಾ). ಒಂದು ವ್ಯಾಪಾರಿಸಂಸ್ಥೆಯ ಹೆಸರು: 
ಉಭಯದೇಸೀ ಮನೋರಂಜನಂ (ಕಇಆ. ೧೦೩-೮-೧೪ ; 1) ; ಮಾಧವ 
ಚಂದ್ರ ದೇವರ ಗುಡ್ಡಗಳು ಉಭಯದೇಸಿಗಳು ಮಾಡಿಸಿದ , . . ಬಸದಿ 
(ಮೈಜ್‌ ಆರಿ. ೧೯೪೨, ೨೫-೩ ; 15 ನೆಯ ಶತ). 
ಉಭಯನಾನಾದೇಸಿಗಳ್‌ - ಎರಡು ಸೀಮೆಗೂ ಸೇರಿದ ನಾನಾ 
ಜೀಸೀಯರು (?): ಹಂನೊಂದುವರೆಯ ಉಭಯ ನಾನಾದೇಸಿಗಳುಂ 
(ಎಇ. XIV, ೨೫-೫೯ ; 1245), [ಉಭಯ +'ಡೇಸಿ] 
ಉಭಯಪಕ್ಷ (ನಾ). ೧. ಎರಡು ಪಕ್ಷ: ಸ್ಥಾವರ ಜಂಗನುವೆಂಬು 
ಭಯಪಕ್ಷ ಒಂದೇ (ಬಸವ. ೮೦೫). ೨. ಶತ್ರು ಮತ್ತು ಮಿತ್ರಪಕ್ಷ: 
ಉಭಯಪಕ್ಷಗಳ.ಹೋರಾಟಿ ಇತರರಿಗೆ ಲಾಭ (ರೂಢಿ). 
(ಉಭಯ 4 ಪಕ್ಷ] 
ಉಭಯಪಾರ್ಶ್ವ (ನಾ). ಎರಡು ಪಕ್ಕ ಅಥವಾ ಮಗ್ಗುಲು: ಉಭಯ 
ಪಾರ್ಶ್ವಂಗಳಿಗೆ ಹೋಗಿ ತಲ್ಲಣಿಸುತಂ (ಬಸಪು. ೨೬-೨೭). 
[ಉಭಯ + ಪಾರ್ಶ್ವ] 
ಉಭಯಬಲ (ನಾ). ಶತ್ರು ಮತ್ತು ಮಿತ್ರಸೈನ್ಯ: ಸುಭಟರ್‌ ಸುಭಟ 
ಕೊಳುಜದಿಜಿದುಭಯ ಬಲಂ ಮೊಟ್ಟ ನಾದೊಡೆ (ಶಾಂತಿಪು. ೬-೮೨). 
[ಉಭಯ. + ಬಲ] 


ಉಭಯಭಾಷೆ 


ಉಭಯಭಾಷೆ (ನಾ). ೧. ಎರಡು ಭಾಷೆ. ೨. ಸಂಸ್ಕೃತ ಮತ್ತು 
ಕನ್ನಡ : ಉಭಯಭಾಷೆಯೊಳಂ ತೊಡರಜಿ . ... ತಿಳಿಪಿದಪೆಂ 
(ಛಂದೋಂಬು. ೧-೫೮). ೩, ಸಂಸ್ಕೃತ ಮತ್ತು ಪ್ರಾಕೃತ. 
[ಉಭಯ * ಭಾಷೆ] 
ಉಭಯಭ್ರಷ್ಟ್ರ (ನಾ). ಇಹಕ್ಕೆ ಮತ್ತು ಪರಕ್ಕೆ ಸಲ್ಲದವನು: ತಲೆ 
ಯಿಲ್ಲದಟ್ಟಿಗೆ ಪಟ್ಟವ ಕಟ್ಟುವ ಉಭಯಭ್ರಷ್ಟರ ಮೆಚ್ಚುವನೆ (ಬಸವ. ೭೨). 
[ಉಭಯ + ಭ್ರಷ್ಟ] 


೯೬೬ 


ಉಭಯಮಾತ್ರಕ (ನಾ). [ಛಂದ] ಎರಡು ಮಾತ್ರೆಗಳಷ್ಟು-ಕಾಲ | 


ಉಚ್ಚಾರವುಳ್ಳ ಅಕ್ಷರ; ದೀರ್ಫಾಕ್ಷರ:. ಪ್ರಸ್ವಮದೇಕಮಾತ್ರಕಂ 
ದೀರ್ಫಮುಭಯಮಾತ್ರಕಂ (ಶಮದ. ೧೦). [ಉಭಯ + ಮಾತ್ರಕ] 
ಉಭಯಮುಖಿ (ನಾ). - ಉಭಯತೋಮುಖಿ: ಸ್ವಾರ್ಥಂ 


ಗೊಟ್ಟೊಳ್‌ ಹಸ್ತಿರಥಮಿಟಸ್ಕೊಳ್‌' ಭೂಮಿದಾನಮುಂ ಉಭಯಮುಖಿ. 


ಯುಂ ಕೊಟ್ಟಾಳ್‌ (ಇಆ. ೫1, ೧೨೫-೭ ; 778). 
(ಸಂ. ಉಭಯಮುಖೀ. (ಉಭಯ + ಮುಖ + -)] 
ಉಭಯಮುಖಿಗುಡು (ಕ್ರಿ): ಉಭಯಮುಖಿಯಾದ ಹಸುವನ್ನು 


ದಾನಮಾಡು : ಉಭಯಮುಖಿಗೊಟ್ಟ' ಪ(ಫ)ಳಂ. (ಇಆ. ೫೭೪11೩, ' 


೪೦-೩೪, 999); ಉಛಯಮುಖಿಗೊಟ್ಟ ಫಲಂ. (ಸೌ ಇ ಇ. 21-11, 
೧೨೭-೪೬ ; 1087). [ಉಭಯಮುಖಿ + ಕುಡ್ಕು (ಆ ಕೊಡು)] 


ಉಭಯೆರಾಶಿ (ನಾ). ೧. ಎರಡು ಗುಂಪು, ಪಂಗಡ. ೨. ಸರ್ಕಾ 


ರಕ್ಕೆ -ಮತ್ತು ರೈತರಿಗೆ ಸಂಬಂಧಿಸಿದ ರಾಶಿ (೪). ೩. [ಜ್ಯೋತಿ]. 


ಎರಡು ರಾಶಿಗಳ ಸಂಧಿಕಾಲ. [ಉಭಯ * ರಾಶಿ] 
ಉಭಯಲಿಂಗ (ನಾ). ೧. ಹೆಣ್ಣು ಮತ್ತು ಗಂಡಿನ ಲಕ್ಷಣವುಳ್ಳ 
ವನು: ಉಭಯಲಿಂಗನೆಂದೂ (ಪರಮಾತ್ಮನಿಗೆ) ವೃವಹಾರ (ಹಿಂದಸಾ. 
೨೪೯). ೨. [ವೀಶೈ] ಇಷ್ಟಲಿಂಗ ಮತ್ತು ಪ್ರಾಣಲಿಂಗ: ತನುವಿನ 
ಮೇಲಿಫಪ್ಪುದು ಇಷ್ಟ POT ಆತ್ಮನೆ. ನೆನಹಿನ ಮೇಲಿಪ್ಪು ದು ಪ್ರಾಣ 
ಲಿಂಗವೆಂಬರು. ಇಂತೀ ಘಟಕ್ಕೂ ಆತ್ಮ: ಕ್ಕೂ ಉಭಯಲಿಂಗ ಉಂಟಿ? 
(ಮೋಳಿಮಾ. ೨೬೭-೩೨). ೩. [ವ್ಯಾಕ] ಎಕ ಲಿಂಗಗಳಲ್ಲಿ ವ್ಯವ 
'ಹರಿಸಬಲ್ಲ ಶಬ್ದ.  ಪುನ್ನಪುಂಸಕ ಸ್ತ್ರೀನಪುಂಸಕ, ಪುಂಸ್ರೀಲಿಂಗ 
ಗಳಲ್ಲಿ ಒಂದು. [ಉಭಯ + ಅಂಗ] 
ಉಭಯಲಿಂಗಪ್ರಸಾದ (ನಾ). [ವೀಶೈ] ಇಷ್ಟ ಮತ್ತು 
ಗಳ ಪ್ರಸಾದ: ನಿರುಪಮ ಗೂಢಲಿಂಗೈಕ್ಕನು ಉಭಯಲಿಂಗಪ್ರಸಾದ 

ಸುಖಿ (ಬಸಪು. ೩೩-೨). [ಉಭಯ + ಲಿಂಗ + ಪ್ರಸಾದ] . 

ಉಭಯಲಿಂಗಸಂಗಿ (ನಾ). [ವೀಶ್ಸ] ಇಷ್ಟ ಮತ್ತು ಪ್ರಾಣಲಿಂಗದ 
ಸಂಗವುಳ್ಳವನು : ಆನುಭಯಲಿಂಗಸಂಗಿಯೆಂಬೆನು ಈ ನುಡಿ ಸುಡ 

ದಿಹುಡೆ (ಬಸವ. ೩೮೧). (ಸಂ. ಉಭಯಲಿಂಗಸಂಗಿನ್‌] 
ಉಭಯಲಿಂಗಿ (ನಾ).,೧. ಹೆಣ್ಣು ಮತ್ತು ಗಂಡಿನ ಲಕ್ಷಣವುಳ್ಳ 
ವನು: “ಪುಂಸ್ತಿ  ಲಕ್ಷಣಗಳೆರಯೂ ಉಳ್ಳ ಳೈ (ಮನುಷ್ಯ, ಪ್ರಾಣಿ); ಉಭಯ 
ಲಿಂಗಿ ೫ (Mermaphiroditc. ಇಂಕನಿ). ೨. [ವ್ಯಾಕ] ಪುಲ್ಲಿಂಗ ಮತ್ತು 
ಸ್ತ್ರೀಲಿಂಗಕ್ಕೆ ಸೇರಿರುವುದು: (ಲಿಂಗಭೇದ ತೋರಿಸದೆ ಪುಂಸ್ರ್ರೀಜಾತಿ 

ಗಳಿಗೆ ಅನ್ವಯಿಸುವ) ಉಭಯಲಿಂಗಿ (೫piಂಗೀ. ಇಂಕನಿ). 
. [ಆ ಸಂ. ಉಭಯ ಲಿಂಗಿನ್‌) 
ಉಭಯಲೋಕ (ನಾ). ೧, ಇಹಲೋಕ ಮತ್ತು ಪರಲೋಕ: 
ಉಭಯಲೋಕಹಿತದೊಳ್‌ ನೆಗಲ್‌ (ಕವಿರಾ.೩-೧೭೯). ೨. ಭೂಲೋಕ 
ಮತ್ತು ಕೈಲಾಸ: ಎಂದಿನಂದದೊಳುಭಯಲೋಕಕೆ ಬರುತ ಹೋಗುತ 
ಶುಭಚರಿತನೇಕಾಂತರಾಮಯ್ಯ ಪ್ರವರ್ತಿಸಲು (ಬಸಪು. ೪೯-೬). 
[ಉಭಯ + ಲೋಕ] 


ಪ್ರಾಣಲಿಂಗ 


85 


45. 


ಉಭಯಾಯತ್ತ 


ಉಭಯವಂಶ (ನಾ) ಉಭಯಕುಲ: ಹರಿವ. ನದಿ ತನ್ನಿಚ್ಚೆಯಲಿ 
ದಡವೆರಡ ಕೆಡಿಸುನವೋಲು ನಾರಿಯರುರವಣೆಗೆ ಕೈಗೊಟ್ಟು ನಡೆಸಿದಡು 
ಭಯವಂಶವನು ನೆರಹುವಳು ನೀರೊಳಗೆ (ಕುವ್ಯಾ ಉ. ೩-೧೬). 
[ಉಭಯ * ವಂಶ] 


| ಉಭಯವ್ಯಂಜನ (ನಾ). ೧. ಹೆಣ್ಣು ಮತ್ತು ಗಂಡಿನ ಲಕ್ಷಣವುಳ್ಳ 


ವನು. ೨ ಹೇಡಿ: “ಉಭಯವ್ಯ ಜನಾ, ಪೋಟಾ- ಈ ೨ ಹೇ(ಪೀ)ಡಿ? 
(ಹಲಾಯು. ೬೧-೨೬೬). [ಉಭಯ + ವ್ಯಂಜನ] 
'ಉಭಯವ್ಯತಿರೇಕೆ (ನಾ):. [ಕಾವ್ಯಮಾ] ವೃತಿಕೇಕಾಲಂಕಾರದಲ್ಲಿ 
ಒಂದು ಬಿಗೆ: 'ಉದಾ- ಪರಮೋದೆಯರಿರ್ಕ್ಯಮಲಾಕರಬೋಧಕರಿರ್ದ್ದಿ 
ನೇಶನುಂ ನೀನಂಂ: ಭಾಸ್ಯ ರನನಿಯತವೃ ತ್ರ ಕ್ರಮನರೆಸಾ ನಿನ್ನಂತೆ ನಿಯತ 
ನೃತ್ತಿಸ್ಥಿತನ್ಸೈ 1 ಉಭಯವ್ಯತಿರೇಕ (ಎ. x-೪೧). 
[pe + ವ್ಯತಿರೇಕ] 
ಉಭಯವಾ ಕರಣ (ನಾ). (ಸಂಸ್ಕ ತಮತ್ತು ಶು ಕನ್ನಡ)ಎರಡು ಭಾಷೆ 
ಗಳ ವ್ಯಾಕರಣ: ವಚೋವಿಭವಮೊಡನೆಸೆಯೆ ರಂಜಿಪನುಭಯನ್ಮಾಳರಣ 
, ಪರಿಣತಂ ಕವಿರತ್ನಂ (ಅಜಿಪು. ೧೨-೪೩). - [ಉಭಯ + ವಾ ಕರ] 
ಉಭಯಶ್ರೇಣಿ (ನಾ). [ಜೈನ] ಉತ್ತರ ಮತ್ತು ದಕ್ಷಿಣದ ಎರಡು 
ಸಾಲು ವಲಯ : ವಿಜಯಾರ್ಧದೊಳ್‌ ನಿಂದುದಜಂಂ ವಿಜಯಾರ್ಧ 
ಮೆಂಬಪೆಸರಂ ಪಡೆದುದಿದರ್ಕೆ ಪ್ರಥಮ ಮೇಖಳಾಸ್ಥಿ ತೋಭಯಶ್ರೇಣಿ 
ಯೊಳ್‌ಕರ್ಮಭೂಮಿಯ ನಿಯೋಗಮೆ ನಿಯೋಗಂ (ಆದಿಪು. ೯-೧೨೧ವ); 
ಕಾಂಚನಪುರಮೆಂಬ ಪೊಲಲರಸಂ ಮಹೇಂದ್ರನೆಂಬೊನುಭಯಶ್ರೇಣಿಗಳ 
ನಾಳ್ಗೊಂ (ಶಾಂತಿಪು. ೯-೧೧ ವ), [ಉಭಯ + ಶ್ರೇಣಿ] 
ಉಭಯಸಂಕೆಟ (ನಾ). (ಕೆಲಸಮಾಡಿದರೂ ಕಷ್ಟ, ಬಿಟ್ಟರೂ ಕಷ್ಟ 
ಎಂಬ) ಇಕ್ಕಟ್ಟಿನ ಸ್ಥಿತಿ; ಪ್ರಾಣಸಂಕಟಿ: ಸಾಕುಸಾಕೀ ಉಭಯ 
ಸಂಕಟ ಇನ್ನು ತಿಳಿಯಿತು (ವಿಜದ. ೫೫). (ಉಭಯ + ಸಂಕಟ] 
ಉಭಯಸಂಸ್ಕಾರ (ನಾ). [ವೀಶೈ] ಇಷ್ಟ ಮತ್ತು ಪ್ರಾಣಲಿಂಗಗಳ 
ಸಂಸ್ಕಾರ: ಆತನಂತಾನುಭಯಸಂಸ್ಕಾರಾತಿಶಯನಂ ಮಾಡಿ ಬಸಪ್ಪ. 
೩೯-೧೪), [ಉಭಯ + ಸಂಸ್ಕಾರ] 
ಉಭಯಸಮ್ಮತ (ಗು). ಇಬ್ಬರಿಗೂ ಸಮ್ಮತವಾದ, ಒಪ್ಪಿಗೆ 
ಯಾದ: ಮಹಾಜನ ಆಯ್ವದಿಂಬರು ಉಭಯಸಮ್ಮತದೊಳಿ್ದು . . . 
ಇತ್ತೊರ್‌ (ಸೌಇಇ. Ix-i, ೫೯-೮; ?). [ಉಭಯ * ಸಮ್ಮತ] 
ಉಭಯಸಾಧಾರಣ (ನಾ). “ಇಬ್ಬರಿಗೂ ಸಮಾನವಾದುದು: 
ಈ ಪ್ರಾರ್ಥನೆ ಉಭಯಸಾಧಾರಣವಾದುದು (ಶಾಕುಂತ: ೪೦-೧). 
[ಉಭಯ + ಸಾಧಾರಣ] 
ಉಭಯಸಾಮ್ಯ (ನಾ). ಎರಡು ಪದಾರ್ಥಗಳಲ್ಲಿನ ಸಮಾನ 
ಧರ್ಮ: ವ ತಿರೇಕಮುಭಯಸಾಮ ಪ್ರತೀತಿಯೆಂ ತೋಜನ ಭೇದಮಂ 
ಮಾಟ್ಟುದು (ಕಾವ್ಯಾವ. ೬೪೨). ಉಳದ * ಸಾಮ್ಯ] 
ಉಭಯಾಚಾರ (ನಾ). [ವೀಶ್ಸೆ] ಸದಾಚಾರ ಮತ್ತು ಔಮಯಾ 
ಚಾರ: ಗುರುವಿನಲ್ಲಿ ಸದಾಚಾರ... . ಸಮಯಾಟಾರ ಲಿಂಗದಲ್ಲಿ ಅನು. 
- ದಿನವೇಳೆ ಈ ಉಭಯಾಚಾರದಿಂದ ತಿಳಿದ ತಿಳಿವು ಲಿಂಗದಲ್ಲಿ ಅನುದಿನ 
ವೇಳೆ ಬೇಜಕೆ ತೋಜಲಿಲ್ಲ (ಬಸವ. ೮೧೯). [ಉಭಯ ಆಚಾರ] 
ಉಭಯಾಜ್ಕಿ (ನಾ). ಎರಡು ಸಮುದ್ರಗಳು : ಉಭಯಾಬ್ಧಿರವದಿಂ 
ಘೋಸಿ (ಜಾಂತಿಪು. ೬-೮೨). [ಉಭಯ + ಅಬ್ಬಿ] 
ಉಭೆಯಾಯತ್ತೆ (ನಾ). ರಾಜ ಮತ್ತು ಸಚಿವರಿಬ್ಬರಿಗೂ ಸಮಾನ 
ವಾದುದು: ಪ್ರಭುಸಿದ್ಧಿಯನ್ನು ಅರ್ಥಶಾಸ್ತ್ರ ಕಾರರು ರಾಜಾಯತ್ತ, ಸಚಿ 
ವಾಯತ್ತ, . ಉಭಯಾಯತ್ತ ಎಂದು ಮೂರು ಬಗೆ ವಿಂಗಡಿಸುತ್ತಾರೆ 
(ರಾಕ್ಷಮು. ೪೭). [ಉಭಯ + ಆಯತ್ತ್ವ] 


ಉಭಳಯಾಯಿ. 


ಉಭಯಾಯಿ (ಗು). ೧. ಇಹ ಮತ್ತು ಪರಗಳಿಗೆ ಯೋಗ್ಯವಾದ. 
೨. ಇಬ್ಬರಿಗೂ ಹಿತವನ್ನು ಬಯಸುವ. "ಉಭಯಾಯಿತನ' 
ಪರಾ. [« ಸಂ. ಉಭಯಾಯಿನ್‌] 

ಉಭಯಾಯಿತನ (ನಾ). ಇಬ್ಬರಿಗೂ. ಹಿತವನ್ನು ಬಯಸುವುದು: 
ಕಾಯಿದನು ಕವಲನ್ವಯವನುಭಯಾಯಿತನದಲಿ ತನ್ನ ಭಕ್ತನಿಕಾಯ 
ಲಂಪಟಿತನದಿ. (ನಿಭಾಗ. ೮-೨೧-೫೪). 

[ಉಭಯಾಯಿ + -ತಸ] 

ಉಭಯಾರೂಢ (ನಾ). (ನೀಶೈ) ಜ್ಞಾನ ಮತ್ತು ಕ್ರಿಯೆಯಲ್ಲಿ 
ಪರಿಣತನಾದವನು : ತನ್ನ ತಾನಜಿವ ಮನಕ್ಕೆ, ಉರಯ ಯೂತರೂಢ 
ನಾಗಿರಬೇಕು (ಮೋಳಿಮಾ. A ಕ್ಟ (ಉಭಯ + ಆರೂಢ] 

ಉಭಯಾಲಂಕಾರ (ನಾ). [ಕಾವ್ಯಮಾ] ಶಬ್ದಾಲಂಕಾರ ಮತ್ತು 
ಆರ್ಥಾಲಂಶಕಾರ: ಆ ಗ್ನಿಪುರಾಣ: ಸರಸ್ವತೀಕಂಠಾಭರಣಗಳಲ್ಲಿ 
ಶಬ್ದಾರ್ಥಾಲಂಕಾರ (ಅಥವಾ ಉಭಯಾಲಂಕಾರಗಳೂ) ಉಂಟಿಂದು 
ಉಕ್ತವಾಗಿದೆ (ಕೈಪಿಡಿ. ೨೫೧). [ಉಭಯ + ಅಲಂಕಾರ] 

ಉಮುತ್ತ. "ಉಮ್ಮತ್ತ' ನೋ. 

ಉಮದಾ (ನಾ).. ಘನತೆ. ಅಥವಾ ಗೌರವವುಳ್ಳ ವ್ಯಕ್ತಿ 
ಉಂದ' ಪರಾ.: 

[5- ಆರ. ಉಮ್ಮಾ ; ಮರಾ. ಹಿಂ. ಉಮದಾ ಎ 

ಮನಸ್ಯ] 

ಉಮರಾ, - ಉಮರಾವ, ಉಮರಾವು, ಉಮ್ರಾ (ನಾ). ದೊಡ್ಡ 
ಮನುಷ್ಯ ; ಸರದಾರ : ಉರ್ದುಶಬ್ದಗಳನ್ನೂ ಕನ್ನಡ REAR 
ವಾಗಿ ಮಾರ್ಪಡಿಸಿಕೊಂಡಿದ್ದಾನೆ... "ಉಮರಾ * ಎಂಬುದನ್ನು ಉಮ 
ರಾವು ಎಂದೂ, ಗನೀಂ (ವೈರಿ ಎಂಬ ಅರ್ಥದಲ್ಲಿ) ಎಂಬುದನ್ನು ಗನೀಬ 
ಎಂದೂ ಮಾರ್ಪಡಿಸಿಕೊಂಡಿದ್ದಾನೆ (ಕಸಾಪ.-೨೨-೭೯) ; ದೊಡ್ಡ 
ಉಮರಾಗಳನ್ನೂ ತನ್ನ ಮನೆಗೆ ಔತಣಕ್ಕೆ ಕರೆದಿದ್ದನು (ಕಪಾಕುಂ. ೬೪). 
ಉಮರಾವ : ಎಡಬಲದಲ್ಲಿ ಉಮರಾವರೂ ಸೇನಾನಿಗಳೂ ರಾಯ 
ಭಾರಿಗಳೂ ... ಕುಳಿತಿದ್ದರು (ನೂರಜ. ೧೦). ಉಮರಾವು: ಮೇಲಿನ 


- (8). 


೯೪೬೮ 


10 


23 


(ಕಸಾಪ. ೨೨-೭೯) ರ ಪ್ರಯೋಗವನ್ನು ನೋಡಿ. ಉಮ್ರಾ ; ಸೇನೆಯ | 


ದಳದ ಉಮ್ರಾಗಳೂ ಬಾದಷಹನ ಆಗಮನವನ್ನು ನೀರವವಾಗಿ ನಿರೀಕ್ಷಿಸಿ 
ಕೊಂಡಿದ್ದಾರೆ (ಕೋಹಿನೂ. ೨೮). 
[+ ಅರ. ಉಮರಾ, ಉಮರಾಹ್‌] 
ಉಮರಾವ "ಉಮರಾ' ನೋ. 
ಉಮರಾವು "ಉಮರಾ' ನೋ. 
ಉಮಾರು (ನಾ). ಸೆಕೆ; ಬೇಗೆ; ತಾಪ: 
ಉಮರು ಹೆಚ್ಚಾಗಿದೆ (ರೂಢಿ). [2] 
ಉಮರುಜೊಕ್ಕೆ (ನಾ). (ಉಕ). ಸೆಕೆಗುಳ್ಳೆ ; ಬೇಗೆಯಿಂದ ಏಳುವ 
ಬೊಕ್ಕೆ; ಬೇಸಿಗೆಯಲ್ಲಿ ಮೈ ಮೇಲೆ ಉಮರುಬೊಕ್ಕೆ ಏಳುತ್ತವೆ 
(ರೂಢಿ). `[ಉನುರು + ಬೊಕ್ಕ) 
ಉಮಾಧವ (ನಾ). ಪಾರ್ವತೀಪತಿ ; ಶಿವ: ಪಿಂಗದೆ ಬಂದಂ ಯುತ 
ಚತುರಂಗಂ ಮಾಧವನುಮಾಧವಂ ಮೆಡ್ಚುವಿನಂ (ಗಿರಿಕ. ೧೦-೬೮). 
[ಸಂ. (ಉಮಾ + ಧವ)] 
ಉಮಾಪುತ್ರ (ನಾ)..೧. ಪಾರ್ವತಿಯ ಮಗ. ೨. ಗಣ ಪತಿ. 
೩. ಷಣ್ಮುಖ. [ಸಂ. (ಉಮಾ + ಪುತ್ರ)] 
ಉಮಾವರ (ನಾ). ೧. ಪಾರ್ವತಿಯ ಗಂಡ; ಶಿವ. ೨. ಕೀರ್ತಿವಂತ: 
ವಿದಿತೋಮಾವರನಾತ್ತಭುಜಂಗನಲ್ಲನೀ ಭೂಪಾಲಂ (ಕವಿರಾ. ೩-೧೧೨). 
'[ಸೆಂ. (ಉಮಾ + ವರ)] 


. ಮಳೆ ಬರುವಹಾಗಿದೆ, ಬಿಸಿಲಿನ 


30 


45 


ಉಮೇದುವಾರ 


| ಉಮಿ "ಉಮ್ಮಿ' ನೋ. 
ಉಮುವಿಧಿ (ನಾ). "ಉಂ? ಎಂಬ ಸಮುಚ್ಚಯವು ಸೇರುವ ಕ್ರಮ, 
--ನಿಯಮ : ಅಮುಮೆಂದುಸಿರ್ವ ಸಮುಚ್ಚಯದುಮುವಿಧಿ ನಿರುತಂ 
ದ್ವಿತೀಯೆಯೊಳ್‌ ಪೊಕ್ಕಿ ರ್ಕುಂ (ಶಮದ. ೧೨೨). [ಉಮ್ಮು * ವಿಧಿ] 
ಉಮುಳ್‌ "ಉಮುಟತ್‌ ? ನೋ. 
ಉಮುಯ್‌, ಉಮುಳ್‌ (ಕ್ರಿ). ಉಗುಳು; ಮುಕ್ಕುಳಿಸು : ಚಂದ್ರ 
ಮುಖಿ ಸುಧಾರಶ್ಮಿ ಸೀಧು ರಸಧಾಕೆಯನಂದುಮುಟಕೆ (ಲೀಲಾವ. ೨-೧೭); 
'ಉಮು[ಪಾಕಾಂ.ಒಮು]ಟ್ತಿಭಮದ ಕರ್ದಮಮಂ ಕ್ರಮದೊಳೆ ಕಾನೀಕ 
ಜಾನುದಫ್ನು ಮನೆ ತುರಂಗಮ ಲಾಳಾಜಳದ ಪೊನಲ್‌ (ಅರ್ಥನೇ. 
೩-೮೬). ಉಮುಳ್‌ : ಶೇಷನ ಕಂಠನಾಳಸಂವಳನದೆ ನಿನ್ನ ನಂಜನು 
ಮುಳೆಂದು ಮುಳಿಪ್ಪ ಪೊಡರ್ಪನಾವಗಂ . .. ಕಲಿ ವಿಷ್ಣುವರ್ಧನಂ 
(ಎಕ. ೪1, ಕಡೂರು. ೫೧-೭ ; 1148). ಉಗುಟು್‌' ಪರಾ. [೫] 
-ಉಮ್ಮೆ (ಪ್ರ). ಭಾಮನಾಮ ಪ್ರತ್ಯಯಗಳಲ್ಲಿ ಒಂದು: ಚೇತನ 
ಭಾವದೊಳಿಕೆ ತನಮುಮೆಯಕ್ಕು * ೬ ಉಮೆಗೆ- ತಕ್ಕುಮೆ (ಶಮದ. 
೨೧೧ ಪ್ರಯೋ). 
ಉಮ್ಮೆ (ನಾ). ೧. ಪಾರ್ವತಿ: “ಮಾದೇವಿ ಮಾಕಾಳಿ... ಉಮೆಯ 
ನಾಮಂ? (ಕವಿಕಂ. ೧೯). ೨. ಕೇರ್ತಿ: 'ವರವಿತ್ತೆ ಶನುಮೇಶನನ್ತ 
ಖಳದಿಕ್ಪಾಳಪ್ರ ಭಾವಾನ್ವಿತಂ ನರಸಿಂಹಪ್ರಿಯ ಮಂತ್ರಿಮಂತ್ರ ವಿಳಸ 
ದ್ವಿದ್ಯಾಚಣಂ ಬೂಚಣಂ (ಎಕ. ೪, ಅರಸೀ. 1167). 
೩. ಎಳ್ಳಗಸೆ ಗಿಡ: “ಅತಸೀ, ಉಮಾ, ಕ್ಷಮಾ - ಈ ೩ ಎಳ್ಳಗಸೆ? 
(ಹಲಾಯು. ೯೫-೪೨೮). [ಸಂ. ಉಮಾ] 
ಉಮೇದ "ಉಮೇದು' ನೋ. 
ಉಮೇದವಾರಿ "ಉಮೇದುವಾರಿ' ನೋ. 
ಉಮೇದಿ "ಉಮೇದು? ನೋ. 
ಉಮೇದು, ಉಮೇದ, ಉಮೇದಿ (ನಾ). ೧. ಉತ್ಸಾಹ; ಹುರುಪು: 
ಕಾಮನ ಹಬ್ಬದಲ್ಲಂತೂ ... ಅನರವರ ಉಮೇದು ಹೊರಹೊಮ್ಮ್ಮು 
ತ್ತಿತ್ತು (ಚಿಕ್ಕದೇ. ೨೬) ; ಉತ್ಸವವು ಮುಗಿಯಿತು. ಉಮೇದು ಮಾತ್ರ 
`ಯಾರದೂ ತೀರಲಿಲ್ಲ (ಭದ್ರಾಯು. ೫೭). ೨. ಭರವಸೆ; ವಿಶ್ವಾಸ (8). 
೩. ಅಪೇಕ್ಷೆ; ಆಕಾಂಕ್ಷೆ. "ಉಮೇದುವಾರ ' ಪರಾ. ಉಮೇದ : 
೧. *ಉಮೇದ- ಹಾಸು, ಅಸಂದ” (ಜಾನಕೋ. ೨೧); "ಲಾಭವು 
ಹೆಚ್ಚು ಹೆಚ್ಚಾದಂತೆ ಅದನ್ನು ಬೆಳಸುವುದಕ್ಕೆ ಇವರಿಗೆ ಉಮೇದ ಬಂತು 
(ಮುಂಬಯಿ. ೬-೧೨೫). ಉಮೇದಿ: ೧. ತಾಯಿ ಹೇಳಿದ ಕೆಲಸಗಳನ್ನು 
ಉಮೇದಿಯಿಂದ ಮಾಡಿದೆಳು (ಅನ್ನ. ೧೩೪) ; ನಾಟಕ 'ಕಟ್ಟಬೇಕೆಂಬಒ 
ಉಮೇದಿ ತುಂಬಿಕೊಂಡಂತೆ ತೋರುತ್ತದೆ (ಗಂಗಾಸಾ. ೨೬). 
[+ ಪಾರ. ಅರ.. ಉಮ್ಮೆದ್‌, ಉಮಾದ್‌ - ಭರವಸೆ) 
ಉಮೇದುವಾರ (ನಾ). ೧. ಉತ್ಸಾಹಶಾಲಿ; ಭರವಸೆಯುಳ್ಳವನ.. 
(8): ೨: ಕೆಲಸವನ್ನು ಕಲಿಯಬಯಸುವವನು ; ತರಬೇತಿನಲ್ಲಿರು 
ವವನು: ಕೆಲಸವನ್ನು ಕಲಿಯಲಿಚ್ಛಿಸುತ್ತಿದ್ದ ಉಮೇದುವಾರರು 
(Apprentices) (ಕ್ರಿಯಾಶಿ. ೯೩) ; ತರಬೇತಿ ಪಡೆಯುವ' ಉಮೇದು 
ವಾರರು (ನಾಪೋಲೀ. ೩೭). ೩. ಹುದ್ದೆ, ಅಧಿಕಾರ, ಸದಸ್ಯತ್ವ, 
ಚುನಾವಣೆ, ಪರೀಕ್ಷೆ ಅಥವಾ ಬಿರುದಿಗಾಗಲಿ ಅಪೇಕ್ಷಿಸಿ ಅರ್ಜಿ 
ಸಲ್ಲಿಸುವವನು ; ಅಭ್ಯರ್ಥಿ: ಓಟುಗಳನ್ನು ಗುರುತುಮಾಡುವ ಚೀಟಿ 
ಗಳಲ್ಲಿ ಹೆಸರಿನೊಡನೆ ಉಮೇದುವಾರರ ಯಾವುದಾದರೂ ಒಂದು ಚಿಹ್ನೆ 
ಯನ್ನು ಸೂಚಿಸುವುದೂ ಒಂದು ಪದ್ಧತಿ (ರಾಯಕ. ೯೦);. ದಿವಾನ್‌ 
ಬಹದ್ದೂರ ಆಗಲು ಉಮೇದುವಾರರಾಗಿರತಕ್ಕವರು (ಕಮಕ. ೧೪೬). 
[ಉಮೇದು + -ವಾರ್ಮ) 


೧೭೨-೩೦ | 


ಉಮೇದುವಾಕಿ 


ಉಮೇದುವಾರಿ, ಉಮೇದವಾರಿ (ನಾ). ೧. ಭರವಸೆ; ನಿರೀಕ್ಷೆ 
(4). ೨. ಕೆಲಸವನ್ನು ಕಲಿಯಲು ಮುಂದೆ ಬರುವುದು; ತರ 
ಬೇತಿಗಾಗಿ ಬಯಸುವುದು: ಉಮೇದುವಾರಿ ಶಿಕ್ಷಕನಾಗಿ ಹರಲಾಲ 
ಬಂದು ಒದಗಿದನು (ಇಪ್ಪಕ. ೩೦೧). ಉಮೇದವಾರಿ: ಪರೀಕ್ಷೆ 
ಇಲ್ಲ; ಉಮೇದವಾರಿ ಇಲ್ಲ; ಕೆಲಸವಿಲ್ಲ (ಇಪ್ಪಕ. ೪೪೭). 

[+ ಅರೆ. ಮರಾ, ಉಮೇದ್‌ವಾರೀ; ಹಿಂ. ಉಮ್ಮೇದವಾರೀ] 

ಉಮೇದುವಾರಿಕೆ (ನಾ). ಹುದ್ದೆ, ಅಧಿಕಾರ, ಸದಸ್ಯತ್ವ, 
ಚುನಾವಣೆ, ಪರೀಕ್ಷೆ ಅಥವಾ ಬಿರುದಿಗಾಗಲಿ ಅಪೇಕ್ಷಿಸಿ ಅರ್ಜಿ 
ಯನ್ನು ಸಲ್ಲಿಸುವುದು: ನನ್ಮು ಉಮೇದುವಾರಿಕೆ ಹಕ್ಕನ್ನು ರದ್ದು 
ಮಾಡುವ ಉದ್ದೇಶದಿಂದಲೋ ಎಂಬಂತೆ ಬದಲಾಯಿಸಿದರು (ಕೆಲನೆ. 
೨೬೦). [ಉಮೇದುವಾರ * -ಇಕೆ] 

ಉನೇಶ (ನಾ). ೧. ಉಮೆಯ ಗಂಡ; ಶಿವ. ೨. ಕೀರ್ತಿಗೆ 
"ಒಡೆಯ : ಈಶ್ವರನಂತುಮೇಶನಾಶಾರದನೀಂದ್ರನಂತಧಿಕದಾನಂ . . . 
ಅಹನಮಲ್ಲವಲ್ಲಭಂ (ಎಕ. ೪11, ಶಿಕಾರಿ. ೧೧೮-೬ 1054). 

[ಸೆಂ., (ಉಮಾ + ಈಶ)] 

ಉಮ್ಮ (ನಾ). ಮುತ್ತು; ಮುದ್ದು; ಚುಂಬನ: ಮಗುವಿನ... 
ಗುಳಿಬೀಳುತ್ತಿದ್ದ ಕೆನ್ನೆಗೆ "ಉಮ್ಮ ಕೊಟ್ಟು (ರಂಗವ. ೧೩೮); "ಜಾಣ 
ಮರಿ ನನ್ನಣ್ಣ? ಎಂದು... . ಉಮ್ಮ ಕೊಟ್ಟಳು (ಅನ್ನಪೂ. ೮). [2] 

ಉಮ್ಮು "ಉಮ್ಮೆ' ನೋ. 

ಉಮ್ಮಗುರು (ನಾ). ಉಷ್ಣ ಅಥವಾ ಸೆಕೆಯಿಂದ ಏಳುವ ಕುರು, 
--ಬೊಕ್ಕೆ : ಬೇಸಿಗೆಯಲ್ಲಿ ಮಗುವಿನ ತಲೆಗೆ ಉಮ್ಮಗುರುವಾಯಿತು 

ಸ್ವಲ್ಪು ಜ್ವರವೂ ಒಮ್ಮೊಮ್ಮೆ ಬರಹತ್ತಿದವು (ಚೀನಬಾ. ೧೧೮). 

[ಉಮ್ಮ (ಆ€.ಉಮ್ಮೆ) + ಕುರ್ಕು] 

ಉಮ್ಮಗೆ "ಉಮ್ಮಿಗೆ? ನೋ. 

ಉನ್ಮಚಿಗೆ (ನಾ). ಒಂದು ಊರಿನ ಹೆಸರು:: ಉಮ್ಮಚಿಗೆಯಂ 
ಸರ್ವಾಭ್ಯನ್ತರ ಸಿದ್ಧಿಯಾಗಿ... ಮಾಡಿ (ಎಇ. xx, ೬-೧೧ ; 1012); 
ಉನ್ಮುಚಿಗೆಯ ಸೇನಿಸೆಟ್ಟಿ ಹದ್ದಳ ಕಲ್ಲಿಸೆಟ್ಟಿ (ಕಕುಲ. ೬-೭೯ ; 1216). 

[1] 

ಉನ್ಮುಚ್ಚ, (ನಾ). ಕೋಪ; ಅಸಮಾಧಾನ: ಮಜಕಿವುದಾ ಮನ 
ದುಮ್ಮಚ್ಚಮನಜ್ಜ(ಪಾಠಾ ೦. ಮ್ಮಚ್ಚರಮಜ್ಜ] ನಿಮ್ಮನೆರೆಯಲೆ ಬಂದೆಂ 
(ಪಂಪಭಾ. ೧೨-೫೪) ; ತನ್ನನುದ್ಭಾಟಸಿ ನುಡಿದೊಡುಮ್ಮ ಚ್ಚ [ಪಾಕಾಂ. 
ಚ್ಚರ]ದೊಳೆ ಮೆಚ್ಚಡೆ ... ಇಂತೆಂದಂ (ಪ ೦ ಪಭಾ. ೧೨-೧೭೬ ವ); 
ಒಂದೊಂದರ್ಕೆ ಮಚ್ಚರಿಸಿದೆಂತೆ ಪಚ್ಚು ಪಸರಿಸಿ ನಿಚ್ಚಯ್ಸಲಾಜದುಮ್ಮಚ್ಚ 
ದೊಳಚ್ಚಿ ಗಂಗೊಂಡು(ಸುಕುಮಾ. ೩-೬ ವ); ಉಮ್ಮಚ್ಚದ ಪೆರ್ಚಿನಿಂದುರಿವ 
ಕರ್ಚು (ನೇಮಿಪು. ೩-೧೬೧) ; ತೆಜಲುಮ್ಮಚ್ಚಮಿರದೊದನೆ ಮನದೊಳೆ 
(ಪಾರ್ಶ್ವಪು. ೧೦-೧೧೪)... | 

[ಪ್ರಾಡೀ.' ಉಮ್ಮಚ್ಛ - ಕ್ರೋಧ, ಅಸಂಬದ್ಧ, ಭಂಗೀಭಣಿತಂ] 

ಉನ್ಮಚ್ಚ (ನಾ). ೧. ದಿಕ್ಕುತೋರದ ಸ್ಥಿತಿ; ದಿ ಗ್ಬ್ರ ಮೆ 
ಮೂಗರವೋ ಲ್‌ ಮೌನದೊಳೊಂದಿ ಪಚ್ಚಬಗೆಯಿಂದುಮ್ಮಚ್ಚಮಂ 
ತಾಳ್ವಿದಂ (ಪಂಕಾಮಾ. ೬-೧೦೦). ೨. ದುಃಖ; ದುಗುಡ; ಖಿನ್ನತೆ: 
ಕುಮಾರನಾತ್ಮಜನಕಂಗುತ್ತರಂಗುಡಲಣ್ಮದೆ ಪರ್ಚಿದುಮ್ಮ ಚ್ಚಧಿನಶ್ರುಜಲ 
ಗಳಿತರೋಚನ . ಕುಶೇಶಯನುಂ (ನೇಮಿಪು. ೨-೫೮ ವ); ಆಂ ಮೃಗ 
ಮೆಂದೆ ಬಗೆದು ಪಾಪಕರ್ಮನೆಂ ನಿಮ್ಮನನೆಚ್ಚೆಂ. ಈವುಮ್ಮಚ್ಚಮನಿನ್ನೇ 
ತಜಕೊಳ್‌ ನೀಗುವೆಂ (ನೇಮಿಪು. ೧೪-೯೪ ವ). ೩. ಉತ್ಸಾಹ; 
ಹುರುಪು: ಆತ್ಮಪ್ರಿಯೆಯ ಬಯಕೆ ಯ ೦ ತೀರ್ಡುವುಮ್ಮಚ್ಚದಿಂ 
(ನೇಮಿತು. ೫-೧೦೭ ವ). [< ಸಂ. ಉನ್ಮತ್ತ ?] 


೯೬೯ 


'ಉಮ್ಮಹ 


ಉನ್ಮುಚ್ಚರ (ನಾ). ಅತಿಶಯವಾದ ಕೋಪ, ಅಸಮಾಧಾನ: 
ಮದ್ರರಾಜನುಮ್ಮ ಚ್ಚೆರದೊಳುಮ್ಮನೆ ಬೆಮರ್ತು ಕಿನಿಸಿ: ಕಿಂಕಿರಿವೋಗಿ 
(ಪಂಪಭಾ. ೧೨-೯೧ ವ). 
[ಸ್ರಾ: ಉಮ್ಮಚ್ಚರ -ಆ ಸಂ.. ಉನ್ಮತ್ಸರ] 


ಕ| ಉಮ್ಮಡಿಕೆ (ನಾ). ಸೊಕ್ಕು; ಗರ್ವ; ಉನ್ಮತ್ತತೆ (?): ಒಮ್ಮಾ 


10 


45 


ದರೂ ನಿನ್ನೆ ನೆಮ್ಮದೆ ಆವಾಗವಿಮ್ಮಡಿ ದುಷ್ಕರ್ಮ ರಮ್ಮಿಸಿದೆ ಉಮ್ಮಡಿಳೆ 
ಯಿಂದಹಮ್ಮತಿಯೊಳಗಿದ್ದು ಗಿಮ್ಮನೆ ಸುತ್ತಿದೆ (ತೀರ್ಥಮ. ೧೪೮). 
[ಆ ಸಂ. ಉನ್ಮಾದಿಕಾ ?] 
ಉಮ್ಮುತ "ಉಮ್ಮತ್ತ' ನೋ. 
ಉಮ್ಮತ್ತೆ, ಉಮತ್ತ, ಉಮ್ಮತ, ಉಮ್ಮತ್ತಿ (ನಾ). ಮದ್ದು 
ಗುಣಿಕೆ ಗಿಡ; ದತ್ತೂರಿಗಿಡ: “ಉನ್ಮುತ್ತ ಮದ್ದುಗುಣಿಕೆಯು 
ಮಕ್ಕುಂ.?' (ಕವಿಕಂ. ೨೦೯) ; ಉಮ್ಮತ್ತದ ಸೊಪ್ಪಿನ ರಸ ಒಂದು ಬಳ್ಳ 
ದಲ್ಲಿ ಒಂದುಮಾನ ಎಣ್ಣೆಯ ಹನಿಸಿ... ಮಂಡೆ ಕೂದಲು ಬೆಳೆವುದು 
- (ವೈದ್ಯಸಾ. ೫, ೧೩೯); ಉಮ್ಮತ್ತ ಈ ಬೇರಂ ಅಕ್ಕಿ ಗಚ್ಚಿನಲ್ಲಿ ತೇದು 
ಕಿಬ್ಬಸುರಂ ಪೂಸಲು ಮೂತ್ರ ಸುಲಭವಾಗಿ ಬಿಡುವುದು (ವಿವೈವಿ. ೩). 
ಉಮುತ್ತ: “ಮರ್ದುಗುಣಿಕೆಯೆಂದು ಉಮತ್ತಂ [ಪಾಠಾಂ. ಉನ್ಮತ್ತ] 3 
(ಕಶ ಸಾ. ೨೫-೫೩೪). ಉಮ್ಮತ : ಉನ್ಮತ್ತ - ಉಮ್ಮತೆ (ಶಮದ. 
೨೬೫ಪ್ರಯೋ); ಉಮ್ಮತದಂತುಪಭೋಗದೊಳ್‌ ಮರುಳ್ಮಾಡಿ(ಧರ್ಮನಾ. 
೧-೧೧೨ ವ) ; ಜಡಮತಿಗೆ ಮರುಳುಮ್ಮತವನಿಕ್ಕಿದೊಡೆ 'ಸುಕಲೆಯಪ್ಪುದೆ 
(ಜೈ ಮಿ ಭಾ. ೨-೩೩). ಉಮ್ಮತ್ತಿ: ಬಸರೀ ಆಗದಿದ್ದರೆ ಹೆಣ್ಣಿಗೆ 
ಉಮ್ಮತ್ತಿ ಕಾಯಿನ ರಸವನ್ನು ಕುಡಿಸುತ್ತಿದ್ದರು (ಹುಚ್ಚಿ ಹ. '೧೬) ; 
ಉಮ್ಮ ತ್ತಿ, ಹೊಗೇಸೊಪ್ಪು, ಬಿರಟು (ನಮ್ಮನು. ೨೩೮). 
[ಪ್ರಾ. ಉಮ್ಮತ್ತ ೮ ಸೆಂ. ಉನ್ಮತ್ತ] 
ಉಮ್ಮುತ್ತಿ "ಉಮ್ಮತ್ತ' ನೋ. 
ಉಮ್ಮದ (ನಾ). - ಉನ್ಮದ : “ಉನ್ಮದ -ಉಮ್ಮದ * (ತಜ್ಬಕೋ. ೪). 
[ಆ ಸಂ, ಉನ್ಮದ) 
ಉಮ್ಮದಾ (ನಾ). ಯೋಗ್ಯನಾದವನು; ಉತ್ತಮನಾದವನು : 
ಅವರು ಬಹಳ ಉಮ್ಮದಾ ಸಾಹೇಬರು (ರಾಜೇಂದ್ರ. ೧೨೭) ; ಉಭಯ 
` ಕಡೆಯಿಂದಲೂ ಉಮ್ಮದಾ ಜನರು ಬೇಕಿಲ್ಲ (ರಾಜೀಂದ್ರ. ೧೨೭). 
[+ ಅರ. .ಮರಾ. ಹಿಂ. ಉಮ್ಮಾ - ಶ್ರೇಷ್ಠ] 
ಉಮ್ಮನೆ (ಅ). ಬಿಸಿಬಿಸಿಯಾಗಿ : ಪಂದೆಯಂ ಪಾವಡರ್ದಂತತಮ್ಮನೆ 
ಬೆಮರ್ತು (ಪಂಪಭಾ. ೨-೮೨ ವ) ; ಕೃಷ್ಣೋರಗನಂ ಪಿಡಿದ ಬೆಳ್ಳಾಳಂ 
ತುಮ್ಮನೆ ಬೆಮರುತ್ತುಮಿರ್ದ ದುಶ್ಯಾಸನನುಮಂ- (ಪಂಪಭಾ. ೭-೫); 
ಪಾವಂ ದಾಂಟದರಂತುಮ್ಮನೆ ಬೆಮರ್ತು (ಬಂಹರಿ. ೯-೧೦ ವ). 
[ಉಮ್ಮೆ + -ಆನೈ] 
ಉಮ್ಮಯ "ಉಮ್ಮಹ' ನೋ. 
ಉಮ್ಮಲಂ, ಉಮ್ಮುಲು (ನಾ). ೧. ಉಗುಳು ; ಶ್ಲೇಷ್ಮ; ಕಫ). 
೨. ಉಬ್ಬಸ; ದಮ್ಮು (8). ಉಮ್ಮುಲು: ೧. (ಕ). 
[ಆ. ಉಮುಲ್‌'] 
ಉಮ್ಮಹ, ಉಮ್ಮಯ, ಉಮ್ಮಾಯ, ಉಮ್ಮಾಹ -(ನಾ). ಹೆಚ್ಚು 
ಉತ್ಸಾಹ, ಸಂತೋಷ, ಸಂಭ್ರಮ: ಶ್ರೀಪದಂ ತನ್ನ ಸೋಂಕಿದ 
ವೆಂಬುಮ್ಮಹದಿಂ ಶಿವನ ಮೆಲ್ಲಡಿಗಳ್ಲಿ ತನ್ನ ಕರಪಬ್ಲವಮಂ ಪಾಸುತುಂ 
ಬರೆ (ನಂಬಿರ..೧೨೨೯೯);' ಬಹಳ ಶೋಕದಲಖಿಳಜನವುಮ್ಮಹವ 
ಬಿಸುಟಿರು (ಕುವ್ಯಾಕ. ೧೭-೩) ; ಅಕುಟಲರ ಮನ ಮ ಚ್ಚು ಸಿರಿಹರಿಭ 
ಕುತರುಮ್ಮಹದಚ್ಚು ಶಿನಸೇವಕರ ಮೆಚ್ಚು (ತೊರರ್ರಾ ೧-೧-೧೧) ; 
ಕಳಶಕನ್ನಡಿಗಳಿಂದೊಳಪೊಕ್ಕರುಮ್ಮಹದೊಳು (ಪರಶು. ೮-೩೨). 


ಉನ್ಮುಳೆ 


ಉಮ್ಮ್ಮಯ್ಮ: ಅಮೃತರಸಮಂ ಉಮ್ಮಯದೊಳೀಂಟಿ (ಪ್ರಧುಪ. 


೩-೨೦) ; ನಮ್ಮೊಡೆಯಕುವರರುಂ ಸಾಯೆ ನಾನೇಕೆಂದು ಸಚಿವ ಕೊರ 
ಲ್ಲೊಯ್ದಿರಿಸಲು ಅಮ್ಮಮ್ಮ ನನ್ನಿಂದಲಿಂತಾಯಿತೆನ್ನುತಂ ಉಮ್ಮಯದಿ 
ತಿರುಕೊಳವಿನಾಚಿ ತಲೆಯರಿದೀಯೆ (ಪ್ರಭುಷು. ೭-೧೪೫) ; ಉಮ್ಮಯದಿಂ 


ವಿಶ್ವ ಉದ್ಭವ ಮಾಡುನ... ವಿಷ್ಣು (ಸ್ರ ಸಭಾ. ೩-೩). ಉಮ್ಮಾಯ : |: 


ಹೆಣ್ಣಾ ಲಾಬಾನಾ ಉಣತಿರಲೆ ಹೆಣ್ಣಿನ ತಾಯಿ ಉಮ್ಮಾಯದ ನಗಿಯ ನಗ 
ತಿರಲೆ (ಮಲ್ಲಿಗೆ. ೫೦). ಉಮ್ಮಾಹ : ತಮ್ಮ ಕಂಥೆಯ ನದಿಯನೇಲೆ 
ಗದ್ದುಗೆಯಿಕ್ಕಿಯುಮ್ಮಾಹದಿಂ ಕುಳಿತು: ದಾಂಟಲು (ಗುರುಚಾ. ೧೫-೩೧). 
[ಪಾಲಿ. ಉಮಾಹ ; ಹಿಂ. ಉಮಾಹ್‌ - ಉತ್ಸಾಹ, ಉಬ್ಬು] 

ಉಮ್ಮಳೆ (ನಾ). ೧. ದುಃಖ; ದುಗುಡ; ಚಿಂತೆ; ಖೇದ: 
ಇ್ಫರ್ವೇೇದ ಖೇದಃ- ಈ ೨ ಉಮ್ಮ(ಳಂ)ಳಿ” (ಹಲಾಯು. 
೧೨೪-೬೯); “ದುಮ್ಮಾನಮುಮ್ಮಳೆಂ ಬೇವಸಮುಂ” (ಕವಿಕಂ. ೧೧೦) ; 
ಸಿಡಿಲವೊಲೆಆಗುವ ನರಗನ ಪಡೆಗಗಿದುಮ್ಮಳದಿನುಣ್ಣೆಡೆಯೊಳುಣ್ಣದೆಯುಂ 
« « «.ಪಿಂದೆಡೆಯೊಳ್‌ ನಿಲ್ಲದೆಯುಮೋಡಿದಂ ಮಹಿಪಾಲಂ (ಪ ೧ಪಭಾ. 
೧-೧೩೭); ಉ ಮ್ಮಳಿ ಸಿದ. ಫುಕೆಜನಂಗಳುಮ್ಮಳಮನೊರ್ಮೊದಲಾಗೆ 
ನಿರ್ಮೂಳಿಸಿ (ವರ್ಧಪು. ೩-೪೫ ವ); ಚಿತ್ತದೂಮ್ಮಳದಿಂದೆ ಯಹಿಯಡಿಗೆ 
ಮಣಿದು (ಡೆಬಪು. ೨೮-೬). ೨. ಉಷ್ಣ; ಸೆಕೆ; ಕಾವು: “ಉಮ್ಮ 
ಳಮುಂ ಕಾವಿಂತುಷ್ಮಕ್ಕೆ? (ಕನಿಕಂ. ಇ೧). 

(ಪ್ರಾ. ಉಮ್ಹಾಲ. / ಸಂ. ಉಷ್ಮವತ್‌; ಊಸ್ಮಲ] 

ಉಮ್ಮಳೆಂಗೊಳ್‌, ಉನ್ಮುಳಗೊಳ್‌ (ಕ್ರಿ). ವ್ಯಥೆಪಡು : ಭೀತಿಯಂ 
ಬಟ್ಟಿದನೆ ಕನಸುಗಂಡುಮ್ಮಳಂಗೊಂಡು (ಎಕ. ೪11, ಶಿವಮೊ. ೬೪-೩ ; 
1117) ; ಶಿರೆಮಂ ಶರೀರಮಂ ಪೊತ್ತು ಮ್ಮಳಂಗೊಂಡು ಬಂದು ಚೋಳನ 
ಸಭಾಮಂದಿರದ ಮುಂದಿರಿಸಿ: (ಇಜಕಿರ. ದೇ. ೧೦೮-೨೧). ಉಮ್ಮಳ 
ಗೊಳ್‌ : ಪಂಡಿತವರನೆಜಗೆ ಭೂಪನುಮ್ಮಳಗೊಂಡಂ (ಹಮ್ಮಾರ. 
೨-೧೧೯). [ಉಮ್ಮಳ + ಕೊಳ್‌] 

ಉಮ್ಮುಳೆಂಬೆಜು (ಕ್ರಿ). - ಉನ್ಮುಳಿಸು : ಈ ಹೊತ್ತೆನ್ನ ಕುಲದ ಕುಡಿ 
ಮುರುಓತೆಂದುಮ್ಮಳಂಬೆತ್ತು (ಹಚಕಾ. ೧೨-೧೦). [ಉಮ್ಮಳ + ಪೆಜ್ಮು) 

ಉಮ್ಮಳೆಗೊಳ್‌ "ಉನ್ಮಳಂಗೊಳ್‌' ನೋ. 

ಉಮ್ಮಳವಡು (ಕ್ರಿ). ಉಮ್ಮಳಿಸು: ತಮ್ಮ ನೃತ್ಯವ ನೋಡುತರೆಸ 
. ..ಒಮ್ಮಿಮ್ಮೆ ಮಂತ್ರಿಯತ್ತೊಲೆದು ನೋಡಿದರದಕುಮ್ಮಳವಟ್ಟಗಲಿದರು 
(ಭರಡ. ೧೪-೩೨), [ಉಮ್ಮಳ + ಪಡು) 

ಉನ್ಮುಳ್ಳಿ (ಕಿ). - ಉಮ್ಮಳಿಸು (?): ತಿಳಿದಪೆನೆನುತ್ತಿನಿಯಗಟ್ಟು 
ವೆನೊ ಸಖಿಯರೆಂ ಪಳಿವು ಸುಡುವುಮ್ಮಳಿವುದೇ ಕಷ್ಟಮಾಕ್ಷಣಂ 
ತಿಳಿಯದುದೆ ಮೂಢತ್ವಂ (ಡೆಬಪು. ೧೦-೩೪). (2) 

`ಉಮ್ಮಳ್ಳಿ (ನಾ). ದುಃಖ; ಶೋಕ (7): ಉಮ್ಮಾಬಾಯಿಯ ದಾಳಿಯ 
ದೊಮ್ಮೆಯೆ ಕವಿತಂದೊಡೆಯ್ದಿ ಸಂಗರದೆಡೆಯೊಳುಪುನ್ಮುಳಿಯಪ್ಪಿನವರಿ 
ಬಲವಮ್ಮಿ ಕಣುಲಸ್ತೀಅಿದನುಜದೆ ನಾಯಕಮೈಲಂ (ಎಕ. ೪11, ಹೊನ್ನಾಳಿ. 
೩೮-೫; 1196). [?] 

ಉಮ್ಮಳ್ಳಿ "ಉಂಬಳಿ? ನೋ. 

ಉಮ್ಮಳಿಕೆ (ನಾ). ೧. ಸಂತಾಪ; ಉದ್ವೇಗ : ನೀರೊಳ್‌ ಮುಟುಂಗಿದ 
ರಂತುಮ್ಮನೆ ಬೆಮರುತ್ತುಮ್ಮಳಿಕೆವಂದು ಬೆಚ್ಚನೆ.'ಸುಯ್ದೊಡೆ (ಸಂಪಭಾ. 
೪-೬೯ ವ); ನೀನೆಮಗೆ ವಲ್ಲಭನಾಗಿ ಚಿತ್ತದುಮ್ಮಳಿಕೆಯಂ ಕಳೆ (ಹಚಕಾ. 
೭-೧೫) ; ನೀಂ ತಿಳಿಯೆ ಕೂರ್ಮೆಯುಮ್ಮಳಿಕೆಯಳಲಂ (ಗಿಳಿವಿಂ. ೮-೯೬). 
೨. ಸೆಕೆ; ಉಷ್ಣ: ತಮ್ಮಂಗುಮ್ಮಳಿಕೆಯಕ್ಕುಮೊಳಗಣ್ಣೆ ಪೋಗವೇಬಕಿ 
ಮೆಂದು ತಾನಾತ್ಮೀಯ ರಾಜಭವನಕ್ಕೆ ಪೋದಂ (ಸುಕುಮಾ. ೧೧-೩೬ ವ). 


[ಉಮ್ಮಳ + ಇಕೆ) 


₹೭ರಿ 


5 


40 


ಉನ್ಮಿಗೆ 


ಉಮ್ಮಳಿಗೆ, ಉಮ್ಮುಳಿಗೆ (ನಾ). - ಉಂಬಳಿ (ಕ). ಉಮ್ಮುಳಿಗೆ: 
(ಕಿ). [ಉಮ್ಮಳ್ಳಿ (೮. ಉಂಬಳಿ) + ಇಗೈ) 

ಉಮ್ಮುಳಿಸು (ಕ್ರಿ). ೧. ದುಃಖಿಸು; ಚಿಂತಿಸು; ಖೇದಪಡು : “ಉಮ್ಮ 
ಳಿಸು-ಚಿಂತಾಯಾಂ (ಶೋಕಪಡು) ” (ಶಮಧಾ) ; ಮುಳಿವಳಿಟ್‌ಪಳ 
ಟ್ವಳಿರ್ದೆಯಂ ಬಡಿವಳ್‌ ಪುರುಡಿಪ್ಪಳೂಳ್ಪಳುಮ್ಮಳಿಸುವಳಟ್ಟ ಪತ್ತುವಳ್‌ 
(ಕಾವ್ಯಸಾ. ೯೯೩ ಶೂದ್ರಕ) ; ಆರಾತಿಗಳ್ಗಂತ್ಕ ಕಾಲಂ ನೆಜಕಿಯದುದರ್ಕು 
ಮ್ಮಳಿಸಿ (ಪಂಪಭಾ.೯-೧೦ ನ); ಮತಿಗುಂದೆದಿರಿ ಮನದೊಳುಮ್ಮಳಿಸದಿರಿ 
(ಹಚಳಾ.. ೧೧-೪೪); ಎಲೆಲೆ ಕೆ ಟ್ಟು ದು ಕಟಕವೆಂದುಮ್ಮಳಿಸಿದರು 
(ಕುವ್ಯಾದ್ರೊ ೋ. ೭೬); ಕಷ್ಟಗಳನ್ನು ನೆನೆನೆನೆದು ಉಮ್ಮಳಿಸಬೇಡ 
(ಫಲಸಂ: ೯೯). ೨. ಕಷ್ಟಪಡು: ಬೇಸಆಂ ತಿಣುಕಿದನಾನಲುಮ್ಮಳಿಸಿ 
ಶೇಷನಶೇಷಮುಹೀವಿಭಾಗಮಂ (ಸಂಸಭಾ. ೯-೯೯). ೩. ತವಕಿಸು; 
ಆತುರಪಡು ; ಕುದಿ: ಹರಿಗನೊಳಿದಿರ್ಚಿ ಕರ್ಣಂ ಗೆಲಲುಮ್ಮಳಿಪಂ ಗಡ 
(ಪಂಪಭಾ. ೧೨-೧೪೪); ಸುಯೋಧನವಧಕ್ಕೇಗೆಯ್ದಿ ನೆಂತಕ್ಕುಮೆಂಬು 
ದನಂದುತ್ಸುಕಚಿತ್ತನುಮ್ಮಳಿಸಿದಂ ಭೀಮಂ (ಗದಾಯು. ೬-೧೬). ೪,ಉಕ್ಕಿ 
ಬರು; ಉಕ್ಕು: ಉಮ್ಮಳಿಸುತಡಿಗಡಿಗೆ ಸಂಸೃತಿ ಬಿಮ್ಮಿನಿಂದೊಳ 
ಗೊಳಗೆ ತೋಜುವಹಮ್ಮಿಳಿಯೆ (ಅಮೃತ. ೧೦-೨೫) ; ದಾಸರು ಉಮ್ಮ 
'ಳಿಸುತ್ತಿದ್ದ ದುಃಖವನ್ನು ಅದುಮಿ ಕೇಳಿದ್ದರು (ಬದುಬೈ. ೧೩೪) ; ತಂದೆಯ 
ನಿರಾಸೆ ಹಟ ಕಂಡು ದುಃಖ ಉಮ್ಮಳಿಸಿತು (ಮರಳಿ. ೧೭೪). ೫, ಸೆಕೆ 
ಯಾಗು: ಅಮ್ಮುಗೆ ಬಳೆಯಿಲ್ಲ ಎಮ್ಮೆಗೆ ಡಳಿಯಿಲ್ಲ ಉಮ್ಮಳಿಸುವಾಗ 
'ಮಳೆಯಿಲ್ಲ (ಸರ್ವಜ್ಞ. ೧೦೧೨). [ಉಮ್ಮಳ + -ಇಸ್ಕು] 

ಉಮ್ಮಾದಗಾಮುಂಡ (ನಾ). ಒಬ್ಬಾತನ ಹೆಸರು: ಮಿರಿದೆಯ 
ಉಮ್ಮ್ಮಾದಗಾಮುಣ್ಣರುಂ ಎಆಕೆಯಜ್ಗಗಾಮುಣ್ಣರುಂ (ಎಕ. 1೪, ಎಡತೊ. 
೬೦-೭೦ ; 890); ಪೆರ್ವೊಟಲ ಉಂಮಾದಗಾಮುಣ್ಣರುಂ ಪಿಟ್ಸಿವಿಗಾಮು 
ಣ್ಹರುಂ (ಎಕ. 1೪, ಎಡತೊ. ೬೦-೭೧; 890). [ಉಮ್ಮಾದೃ * ಗಾಮುಂಡ] 

ಉಮ್ಮಾಯ “ಉಮ್ಮಹ' ನೋ. 

ಉಮ್ಮಾಹ "ಉಮ್ಮಹ' ನೋ. 

ಉಮ್ಮಿ , ಉಮಿ, ಉವಿ (ನಾ). (ಧಾನ್ಯದ) ಹೊಟ್ಟು; ಉಬ್ಬಲು ; 
ಸಿಪ್ಪೆ: ಮಾದಯ್ಯ ಆ ನೆಲ್ಲನ್ನು ಮಿದಿದ. ಆಕೆ ಅನಂತರ ಮಿದಿದ ಅ 
ನೆಬ್ಬನ್ನು ಕೇರಿ. ಉಮ್ಮಿ ತವುಡುಗಳನ್ನು ವಿಂಗಡಿಸಿ ತೆಗೆದಳು (ಕೊದಿನ. 
೨೩) ; ತವಡು ತಿನ್ನುವವ ಹೋದರೆ ಉಮ್ಮ ತಿನ್ನುವವ ಬರುತ್ತಾನೆ 
(ಗಾದೆ). ಉಮಿ : ಭತ್ತದ ಉನಪಿಂ ಅಥವಾ ಹೊರಕವಚವನ್ನು ತೆಗೆದರೆ 
ಬರುವ ಆಕ್ಮಿಯಲ್ಲಿ (ಆಡುಸೌ. ೬೨), ಉಮಿಯಿಂದ ತಯಾರಿಸಿದ ಕಾಥಿ 
ಫುಡ(ಮಸಕೂ. ೧೭). ಉವಿ: ಜವೆಯಂ ಖಾ(ಬಾ)ಣಂಗಟ್ಟುವಡುವಿಯಂ 
ಕಳೆದಿಕ್ಕಿ ಮೂಡಿ ಕಟ್ಟುಗೆ ಪೆಸಜಂ (ಅಶ್ವಶಾ. ೭-೫೬). 

[ದೇ. | ` ತಮಿ. ತುಳು. ಉಮಿ] 

ಉಮ್ಮಿಗುಡ್ಡೆ (ನಾ). ಹೊಟ್ಟಿನ ರಾಶಿ; ತೌಡಿನ ಗುಡ್ಡೆ: ಭತ್ತದ 
ಹೊಟ್ಟು ರಾಶಿರಾಶಿಯಾಗಿ ಬಿದ್ದಿದ್ದ "ಉಮ್ಮಿಗುಡ್ಡೆ 'ಯ ಕಡೆಗೆ ಇಣಿಕಿ 
ನೋಡಿದನು (ಕಾನೂರು. ೬೧). [ಉಮ್ಮಿ + ಗುಡ್ಡೆ] 

ಉಮ್ಮಿಗೆ, ಉಮ್ಮಗೆ, ಉಮ್ಮುಗೆ (ನಾ). ೧. ಗೋಧಿಯ ಹಸಿಯ ತೆನೆ: 
ಉಮ್ಮಗೆ ಸೀತೆನೆಯಿಂದ ಉಸುಳಿ ಮಾಡುವರು (ರೂಢಿ). ೨. ಜೋಳ, 
ರಾಗಿ, ಗೋಧಿ ತೆನೆಗಳನ್ನು ಸುಟ್ಟು ಉಜ್ಜಿ ತೆಗೆದ ಕಾಳು: “ಒರಸಿ 
ದುಮ್ಮಿ [ಪಾಠಾಂ. ಮ್ಮೆ]ಗೆಯು ಧಾನಾಖ್ಯಮೆನಿಸಿಕ್ಕು? (ಮರಂಗರಾ. 
೧೧೦-೬). ಉಮ್ಮುಗೆ : ೧. ಪದನಜೀದುಮ್ಮಗೆಯಂ ಕಾಸಿದ ಖಾಲೊಳ 
ಗಿಕ್ಕಿ ತೆಗೆದುಕೊಂಡವನರೆದಾಜ್ಕದೊಳಡುವುದು (ಲೊ ಕೊ ಪ. ೮-೯). 
ಉಮ್ಮ್ಧಗೆ : ೧. “ಧಾನಾಯೆಂಬುದು ಉಮ್ಮುಗೆ” (ಹಲಾಯು. 


(2) 


೯೬-೪೩೧). 


ಉಮ್ಮಿಸು ಪೈಸ" ನೋ. 

ಉಮ್ಮು 1 ಉಣ್ಮು' ನೋ. 

ಉಮ್ಮು, ೂ ಉಮ್ಮೆ' ನೋ. 

ಉಮ್ಮು ಗಿು (ಕ್ರ). ಗಂಜಿ ಬಸಿದ ಮೇಲೆ ಅನ್ನವು ಹೆದವಾಗುವು 
ದಕ್ಕಾಗಿ ಬೆಂಕಿಯ ಮೇಲಿಡು (ದಕ). 

[ಉಮ್ಮುಗೈ + -ಇಸ್ಕು] 

ಉಮ್ಮುಗೆ "ಉಮ್ಮಿಗೆ' ನೋ. 

ಉಮ್ಮುಗೊಯ್‌ (ಕ್ರಿ). (ಉಕ) ಗಂಜಿ ಇಂಗಿಹೋಗಿ ಅನ್ನ ಹದ 
ವಾಗು : ಭಕ್ರಿ ತಿನ್ನುವಸ್ಪರಲ್ಲಿ ಅನ್ನ ಉಮ್ಮುಗೊಯ್ದಿತ್ತು (ವೈನಿ. ೧೫೭). 

[ಉಮ್ಮುಗೈ +2) 

ಉಮ್ಮುಲು "ಉಮ್ಮಲು' ನೋ. 

ಉಮು ಳಿಗೆ "ಉಮ್ಮ ೪ಗೆ' ನೋ. 

ಉಮ್ಮೆ, ಉಮ್ಮ, "ಉಮ್ಮು, (ನಾ). ೧. ಉಷ್ಣ ; ಸೆಕೆ; ಕಾವು: 
ಟನ್ನು ಕಾವಿಂತುಷ್ಮಕ್ಳೆ ಸೆಗಳಿ ಜಳಮುಮ್ಮ. ಮ ೫ (ಕವಿಕಂ. 
೪೧) ; “ಉಮ್ಮೆಯೆಂದುಂ. ಜೆ 'ಉಷ್ಣಕ್ಕೆ ಪೆಸರ್‌ ೫ (ಕಶಸಾ. ೩೯೨೯). 
೨. ಸಂತಾಪ; ದುಃಖ; ವೃಥೆ.೧,೨ :. ಉದಿಸಿ ಭು. 
ಮನೊದೆದುಮ್ಮೆಯನೊರಸಿ ತಮಮಂ (ಅಪ್ರತಿ. ೬೮-೧೭). ಉಮ್ಮ್ಮ 
"ಉಮ್ಮ ಗುರು' ಪರಾ. ಉಮ್ಮು: ೨. ಚಿಂತೆಯಂ ತಳಿದನಳ 
ಜನನೀಜನಕರಿರಛಾ ಸಮಯದೊಳಾಂ ಬಂದ ನರ ಮೊಗಡೊಳುದಿಸು 
ವುಮ್ಮಂ ಕಂಡು (ಉದ್ಭ ಟಿ, ೬-೧೧೮ ವ). 

[ಪ್ರಾ. ಉಮ್ಮ (ಆ ಸಂ. ಊಸ್ಮರ್ನ)] 

ಉಮ್ರಾ "ಉಮರಾ' ಕೋ. 

ಉಯ್‌, (ಕ್ರಿ). ಒಯ್ಯು; ತೆಗೆದುಕೊಂಡು ಹೋಗು; ಕರೆದುಕೊಂಡು 
ಹೋಗು: ಸಾಸಿರ್ವ್ಯರಪೂಜಿದನ್ನು ಯೆ ಅವರ್ಸ್ವರ್ಗಾಗ್ರಮಾ 
ನೇಜ್‌ದಾರ್‌ (ಎಕ. 11, ೨೭-೨ ; 700); ಟೀವಗಣಿಕ್ಟೈಯರಾರ್ಸ್ಯೃಮ್ಬಿಡಿದು 
ಬನ್ನಿದಿದಿರ್ಗೊಣ್ಣುಯೆ ವೀರಲೋಕಕೆ ಸನ್ಮೋನ್‌ (ಎಕ. ೪111, ಸೊರಬ. 
೧೦-೯ ; 800); ಭನಾಂತಕಭವನಕ್ಕು ಯರ್‌ ತಡೆಯದೆನ್ನ ನಿಂ ಭವಮಥನಾ 
(ಆದಿಪು. ೧೦-೫೬) ; ರಕ್ಕಸರುಗಳು ಮಾಯದೊಳುಯ್ದ್ಹರು ತಾಯೆ ದುಕ್ಕ 
ಬೇಡೆಂದು ಪೇಳಿದಳು (ಮೋಹತ. ೪-೯೧). "ಒಯ್ಕ್‌? ಪರಾ. 

ಉಯಿಕೊ-ಎಳೆದುಕೊ ; ಸೆಳೆದುಕೊ : ಸಿಟ್ಟನಿಂದ ದುರ್ಯೋಧನ 
ಸಾರಿ ಕೋಪಿಸಿ ಉಟ್ಟಿ ಸೀರೆ ಉಡಿಯಲವಳ ಉಯಿಕೊ ತೀರಲೆಂದು 
ದೃಷ್ಟಿಯಿಂದ ದುಶ್ಯಾಸನಗೆ ಸನ್ನೆ ಮಾಡಿದ (ಪುರಂದ. ೫-೭೨-೧೩). 
[ದೇ. ॥ ಶಮಿ. ಉಯ್‌, ಒಯ್‌ ; ತುಳು. ಒಯಿ; ಪರ್ಜಿ. 

ಉಯ್‌ ; ಕುಣ. ಒಪ; ಕುನಿ. ಒಯಿಯಲಿ; ಮಲ್ತೊ. ಒಯೆ] 

ಉಯ್ಕ್‌ (ಕ್ರಿ). ತಡೆದಿಡು; ಹಿಡಿತದಲ್ಲಿಡು; ನಿರ್ಬಂಧಿಸು 
“ಉಯ್‌ - ನಿಯಾಮೇ? (ಶಮಧಾ).- 

[ದೇ. ॥ ತಮಿ. ಉಯ್‌] 

ಉಯ್ಕ್‌, ಉಯಿ (ನಾ). - ಉಮ್ಮಿ: 
ಎನಿಸುಗು (ನಾಚಿರಾ. ಕಿ); ಉಯ್ಕಂ ಕುಟ್ಟ ಪದೆದೆಳ್ಕಿಯಣಸುವ 
ಬೆಳ್ಳನುಮಂ (ಧರ್ಮಾಮೃ. ೬-೧೬೮) ; ಉಯ್ಯ ಕೈವಿಡಿದು ತಂಡುಲವ 
ಬಿಸುಟ ಮರುಳಯ್ಯರ ಮಾರ್ಗನೇನಲ್ತೆ (ಭರಡ. ೫-೮೧) ;ಉಯ್ಸಳಗ್ನಿಯ 
ಮುಂದೆ ನಿಲ್ವುವೇ, (ಚಿಬಪು. ೩೧-೩೪). `ಉಯಿ ; "ಉಯಿಕುಟ್ಟು? 
ಪರಾ. (2) 

ಉಯ್‌, (ಆ). ಒಂದು:ಅನುಕರಣಧ್ವನಿ (*)- 

ಉಯಿ- "ಉಯ್‌ ನೋ. 

ಉಯಿಕುಟ್ಟು “ಉಯ್ಕುಟ್ಟು' ನೋ 


೯೪ಸಿ 


19 


ಟು 


“ದಾನ್ಯದ. ಉಯ್ಕಲ್ಲಿ ತುಷ 


40 


45 


ಉಯ್ಯನೆ (ಅ). ಕೂಡಲೆ; 


ಉಯ್ಯಲ್‌ 


ಉಯಿಗುಟ್ಟು "ಉಯ್ಗುಟ್ಟು' ನೋ. 
ಉಯಿಲು (ನಾ). ಮರಣಾನಂತರ ತನ್ನ ಸ್ನ ಯಾರಿಗೆ ಸೇ 
ಬೇಕು ಎಂದು ಮೊದಲೇ ಬರೆದಿಡುವ ಮ ಮ ನ | 
ವಿಲ್ಲು; ವೀಲು: ಆಸ್ತಿಯ ಜೊತೆಗೆ ಮಾ ಬರೆದಿಟ್ಟದ್ದೆ 
ಉಯಿಲು ಬೇಕಾಗಿತ್ತು (ಬಂಕಿಮ. ೩೮) ; ನಮ್ಮ ತಾತ ಹಾಸಿಗೆ ಹಿಡಿದರು, 
ಆಗ ಅವರು ತಮ್ಮ ಆಸ್ತಿ ಮತ್ತು ನಗದುಗಳ ಬಗ್ಗೆ ಉಯಿಲು ಬಕೆದರು 
(ಮಸಕೂ. ೬೧); “ಆ ಹಣವನ್ನು ನನ್ನ ಇಬ್ಬರು ಮಕ್ಕಳಿಗೂ ಸಮನಾಗಿ 
ಹಂಚಿ ಒಂದು ಉಯಿಲು ಸಿದ್ಧ ಪಡಿಸ್ಬೇಕು ? (ಏಕಾಂಗಿ. ೧೫೫). 
[+ ಇಂ. will] 
ಉಯಿಲು "ಉಯ್ದು? ನೋ. 
ಉಯ್ದುಟ್ಟು, ಉಯಿಕುಟ್ಟು, ಉಯಿಗುಟ್ಟು (ಕ್ರಿ). ೧. ಹೊಟ್ಟನ್ನು 
ಕುಟ್ಟು. 7 (ಆಲಂ) ವ್ಯರ್ಥವಾದ ಕೆ ಲಸ ಸವನ್ನು ಮಾಡು: 
ಕೊಳ್ಳು ವುದುಮದ್ಯ ಶ್ಯ ರಾಗಿ ಫೋಗಿ ಮತ್ತ ಮಾಯಂದದಿಂ ಮುಂದೆ ಬಂದು 
ಯ್ಗು ಬ ಯುಂ ky (ನೇ ಮಿ ಪು: ೧೪-೧೦೩ ನ). ಉಯಿ 
ಕುಟ್ಟು :೧. ತುಷಖಂಡನಮಿವ-ಉಯಿಕುಟ್ಟು ವಂತೆ(ನೀತಿವಾ. ೧೦-೪೨). 
ಉಯಿಗುಟ್ಟು : ೧. ಧನಂಬಡೆವೊಡೆ ಪುಣ್ಮಮಿಲ್ಲದೆ ಮಲಲ್ಬಿಲಕಿವಂ 
ತುಯಿಗುಟ್ಟು ಜೊ ನೀರ್ಗಡೆವವರೆಂತೆ ಸೇದೆ ವಡುತಿರ್ಪುದು ಕ 
ಭವ್ಯ ಜೀವನೇ (ಜೀವಸಂ. ೪೯-೧೮). ತ 
[ಉಯ್ಯ್‌ + ಕುಟ್ಟು] 
ಸರ್ರನೆ: ಜವನುಣ್ಣುಯ್ಕನೆ ಕಾಣಕಿದನ್ನೆ 
ಸೆರ್ಬೆಣದ ಬಳಮ್ಬೆ ಪೆರ್ಗ್ಗರುಳ ತಿಂತಿಣಿ ನೆತ್ತರೆ ಪೆರ್ಬೊನಲ್‌' (ಎಕ. 
೪111, ಸೊರಬ. ೧೨-೬; 1155). "ಒಯ್ಯನೆ ಪರಾ... 
[ಉಯ್ಕ್‌ + -ಅನ್ನೆ] 
ಉಯ್ಯಲ್‌, ಉಯ್ಯಲ್ಕು ಉಯ್ಯಲೈ, ಉಯ್ಯಾಲು, ಉಯ್ಯಾಲೆ 
(ನಾ. ತೂಗಾಡುವ ತೊಟ್ಟಿಲು; ತೂಗುಮಣೆ; ಜೋಕಾಲಿ: 
ಉಣನ್ನಿ ಮವುಯ್ಮ ಲ ಔನ ಪುಗಿರೊಳೇನೆಸೆದತ್ತೊ ವಸಂತಮಾಸ 
ದೊಳ್‌' (ಪಂಪಭಾ. ೨-೧೨); ಪುಲಿಯ ಮಾಸೆಯನಂಜದುಯ್ಕ ಲ 
ನಾಡಲಪ್ಪುದು (ಧರ್ಮಾಮೃ. ೧-೧೬೯) ; ಗೋರಟಯಡಿಯಲ್ಲಿ ಹತ್ತ 
ಯ್ಯುಲ್ಲೆ (ಮರಾಚ. ೪-೪೪). ಉಯ್ಯೆಲು : ಹಾಸುಮಂಚನರಳ್ಗಳು 
ಯ ಲುವಾಸುಮಣೆ ತಲೆಗಿಂಬು (ಬಸಪ್ಪ. ps ;. ಆಡುವ ನವಿಲುಯ್ಮ 
Hrd (ಅಂಜಚ. ೩-೩೭). ಉಯ್ಯ ಲೆ: ಮಧಕಕ್ಕಳಕಮುಂಟ 
ಕಿಂಕಿಣಿಗಳ ನುಣ್ಣರಂಗಳಿಂದೆಸೆವಲರುಯ್ಯ ಶಗಳುಮಂ(ಕಾಡಂಳ, ೨೧೬); 
ನೀಲಗಿರಿಯ ಮೇಲೆ ನಿಂದು ಉಲಿವ ಉಯ್ಯಲೆಯನಾಡುತಿಪ್ಪರೆಯ್ಯಾ 
(ಅವಚಂ. ೧೦೭-೪೮೫) ; ಗಿಳಿಯನೋದಿಸುವಬಲೆಯರಲುಯ್ಕಲೆಯನಾ 
ಡುವ ಸತಿಯರಲಿ (ತೊರರಾ. ೫-೨-೧೯). ಉ ಯ್ಯಾ ಲು: (೪). 
ಉಯ್ಯಾಲೆ : ಮಾಡಿಸಿದ ಉಯ್ಯಾಲೆಯ ಕಂಭ (ಎಕ. ೪11], ಕೊಪ್ಪ. 
೮-೧೦; 1497). 
ಉಯ್ಯಲಮಣೆ, ಉಯ್ಯಾಲೆಮಣೆ - ಉಯ್ಯಾಲೆಗೆ ಜೋಡಿಸಿರುವ 
ಮಣೆ: ಜಾತಿ ಜಾಯಿಲಂಗಳನುಯ್ಯಲಮಣೆಯನೊಲೆದು ಬಿಟ್ಟಂತೆ 
(ಅನಂಪು. ೨-೩೦ ವ); ಅವರ ಮನೆಯಲ್ಲಿ ಉಯ್ಯಾಲೆಮಣೆಯಿದೆ (ರೂಢಿ). 
ಉಯ್ಯಾಲೋತ್ಸವ ಇ ದೇವರ ವಿಗ್ರಹವ ನ್ನು ಉಯ್ಯಾಲೆಯಲ್ಲಿ 
ಕೂಡಿಸಿ ತೂಗುವ ಉತ್ಸವ: ಹ ದೇವರಿಗೆ ಉಯ್ಯಾಲೋತ್ಸವವಿದೆ 
(ರೂಢಿ). 0 ಇದಕ್ಕೆ ಡೋಲೋತ್ಸವ ಎಂದೂ ಹೆಸರು. 
[ದೇ. ॥ ತಮಿ. ಊಣ್ಣುಲ್‌, ಉಣ್ಣುಲ್‌; ಮಲ. ಊಜಣ್ಣಲ್‌ ; 
- ತುಳು. ಉಯ್ಮಾಲ್‌,. ಉಜ್ಜಾಲ್‌; ತೆಲು. ಉಯ್ಯಲ, ಉಯ್ಮಾಲ, 
ಉಯ್ಕೇಲ)] 


ಉಯ್ಯಲಾಟಿ 


ಉಯ್ಯಲಾಟಿ (ನಾ). ೧. ಉಯ್ಯಾಲೆಯಲ್ಲಿ ಕುಳಿತು ತೂಗಾಡುವ 
ಆಟಿ; ಮುಕ್ತಿ ಉಯ್ಕ ಲಾಟ ನೋಡು ಮೂಗ - ಮೂಗತೆನೆಗಿದೆ 
(ಸೂರ್ಯ ಪಾ. ೧೧೯-೫). ೨. ಡೋಲಾಯಮಾನವಾಗಿರುವಿಕೆ; 
ಅನಿಶ್ಚಿತ ಪರಿಸ್ಥಿತಿ: ಮನಸ್ಸಿನ ಉಯ್ಯ ಲಾಟಿ ತಪ್ಪಿಲ್ಲ (ರೂಢಿ). 

[ಉಯ್ಯಲ್‌ + ಆಟ) 

ಉಯ್ಯಲಾಡಿಸು (ಕ್ರಿ): ಉಯ್ಯಾಲೆಯಲ್ಲಿಟ್ಟು ತೂಗು: ಕಂಠೀರವ 
ಕಿಶೋರಂಗಳಂ ಕರದೊಳಿಟ್ಟೊಯ್ಯನುಯ್ಯ ಲಾಡಿಸುವ ಕಾಡಾನೆಗಳಿಂ 
(ದಶಕು. ೪-೭೧: ವ). (ಉಯ್ಯಲಾಡು + -ಇಸ್ಕು] 

ಉಯ್ಯಲಾಡು (ಕ್ರಿ). ೧. ಉಯ್ಯಾಲೆಯಲ್ಲಿ ಕುಳಿತು ತೂಗಾಡು; 
ಓಲಾಡು: ಮದನೋದ್ಯಾನದೊಳುಯ್ಯಲಾಡುತ್ತಿರ್ದೊಳಂ... ಕಂಡು 
(ವಡ್ಡಾರಾ. ೫೪-೯) ; ಪುಲಿಗಳ ಮಾಸೆಯನುಯ್ಯ ಲಾಡಲೆ ನಂಜನೆಂಜಲಿ 
ಸಲುಮಟ್ತ್‌ಯೆ ... ಬಂದನೊಳ್ಳಲಿ (ಕಾ ವ್ಯಾವ. ೮೨); ಸಿಂಹಕೇಸರ 


ದುಯ್ಕಲಾಡುವ ಗಜವ PSEA, Bs ೧೫-೫೬); 


ನೃಪನ ಮುಡುಹ ಪಿಡಿದು ಜಡಿದುಯ್ಯಲಾಡುವರಾಗಿ ಮುಡುಹಿಷ್ಟು ಕಠಿಣ 


ವಾಗಿಹುದು (ಭರಚ. ೬-೫೬). ೨. ಡೋ ಲಾಯಮಾನವಾಗು; 
ಹೊಯ್ದಾಡು :. ಒರ್ವರೊರ್ವರಂ ತೂಗಿ ಲತಾಲಲಿತೇ -ನಾನಿರ್ವರು 
ಮುಯ್ಯಲಾಡೆ ಮನಮುಯ್ಯೂ ಲಾಡೆ (ಶಾಂತಿಪು. ೪-೯೬). 
[ಉಯ್ಯಲ್‌. + ಆಡ್ಬು] 

ಉಯ್ಯಲಿಡು (ಕ್ರಿ). - ಉಯ್ಯಲಾಡು ೧: ಮಲೆಯ ಘನಮೌನಡೊಳು 
ಕನಸಾಂತು ನಿಂತಂತೆ ಕೆಂದಳಿರ ಹೊಳಹಿನೊಳು ಉಯ್ಕುಲಿಡುವಂತೆ 

--:(ಮಲೆದೇ. ೪೩-೮). [ಉಯ್ಮಲ್‌ + ಇಡ್ಡು] 

ಉಯ್ಯಲು Rui iN ನೋ. 

ಉಯ್ಯ್ಕಲೆ "ಉಯ್ಯಲ್‌? ನೋ. 

ಉಯ ್ಯಲೇಜಸು (sy: ಉಯ್ಯಾಲೆಯನ್ನು ಹತ್ತುವಂತೆ ಮಾಡು; 
ಉಯ್ಯಾಲೆಯಲ್ಲಿ ಕೂರಿಸು: ತರುಣಿಯೊರ್ವಳನುಯ್ಯ ಲೇಟಸಿ ವಿಟಂ 
ಮನೋಹರುಷದಿಂ ತೂಗುತಿರ್ದಂ (ಚಿಬಪು. ೧೦-೧೩). 

[ಉಯ್ಕಲೇಜು * -ಇಸ್ಕು] 

ಉಯ್ಯ ಲೇಖು (ಕ್ರಿ). ಉಯ್ಯಾಲೆಯನ್ನು ಹತ್ತು, “ಏರು: ಉರಿ 
ಯನುಯ್ಯ ಲೇಖಕಿ ಕೈರಂದಜಕಿಯಲ ಮಾಡಿದಡೆಮಂಚಿಕ ಮಿಂಚಿದುದಾ 
ಕ್ಮಶಾನಡೊಳ್‌ (ಕಾವ್ಮಾವ. ೫೬). [ಉಯ್ಮಲ್‌ + ಏಲು,] 

ಉಯ್ಯಾಪರೆ (ನಾ). (ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಬಹುದಾದ) 
ಗುಡಾರ; ಡೇರೆ: ಚಿಕ್ಕಮನೆಯಲ್ಲಿ ಔತಣ ಸುಧಾರಿಸುವುದು ` ಕಷ್ಟ 
-ಆಂಗಳದಲ್ಲೊಂದು ಉಯ್ಯಾಪರೆ ಹಾಕಿದರು (ಭ್ರಾಂತಿಸು. ೧೧). [1] 

ಉಯ್ಯಾಲು "ಉಯ್ಯಲ್‌' ನೋ. 

ಉಯ್ಯಾಲೆ "ಉಯ್ಯಲ್‌ ' ನೋ. 

ಉಯ್ಯಾಲೆಮಂಟಪ, ಉಯ್ಯಾಲೆಮಂಡಪ (ನಾ). ಉಯ್ಯಾಲೆ 
ಯಾಡುವುದಕ್ಕಾಗಿ ಕಟ್ಟಿದ ಮಂಟಪ: ವೆಂಕಟಾದ್ರಿ ನಾಯಕರೂ 
ಸ್ವಾಮಿಯ ವಸಂತೋತ್ಸವದ ಉಯ್ಯಾಲೆಮಂಟಪ ಅಂಕಣ ೧೫ (ಎಕ. ೪, 
ಬೇಲೂರು. ೧೨-೮ ; 1560). ಉಯ್ಯಾಲೆಮಂಡಪ: ವೆಂಕಟಾದ್ರಿ 
ನಾಯಕನು ವಸಂತೋತ್ಸವಕ್ಕಾಗಿ ಉಯ್ಕಾಲೆಮಂಡಪಮಾಡಿಸಿದನು 
(ಹೊಯ್ಸವಾ,: ೨೪). 

[ಉಯ್ಯಾಲೆ (ಆ ಉಯ್ಯಲ್‌) * ಮಂಟಪ] 
ಉಯ್ಯಾಲೆಮಂಡಪ "ಉಯ್ಯಾಲೆಮಂಟಷ' ನೋ. 


ಉಯ್ಯಿ (ನಾ). ತೃಣ; ಗ್ರಾಸ; -ಆಹಾರ : ಕಟುಕನಿಗೆ ಪ್ರಾಣಿ 
ಗಳೊ ಹೇಗೆ ಆ ಹಾಗೆ ಭಾರತಸೈನ್ಶ ದ ದೃಷ್ಟಿ ಸ್ಟ್ರಿಯಲ್ಲಿ ನಾವೆಲ್ಲಾ 
ಬರಿಯ ಬಂದೂಕಕ್ಕೆ ಉಯ್ಕಿ (ಬಿಸ್ತಕ. ೯೩). 7] 


೯೬೨ 


20 


55 


45 


ಉರಗಪತಿ 


ಉಯ್ದು, ಉಯಿಲ್ಯು (ನಾ). ಸೆಳೆತವುಳ್ಳ ಪ್ರವಾಹ: ದೋಣಿಯಂ 
ಯತ್ನ! ತಾ ಕಟ್ಟುಗುಂ ಸ ಸ್ನೇಹದಿಂದಲ್ಲಮದು 
ಪೇರುಯ್ದಂ ದಾಂಟುವ ಮ (ಸೌನಂದ.೧೪-೧೬). ಉಯಿಲ್ಲು: 
ನಿಮಿಷ ನಿಮಿಷಕ್ಕೂ ನದಿಯ ಉಯಿಲು ಅಂಗರನನ್ನು ದಿಕ್ಕು ತಪ್ಪಿಸು 
ತ್ತಿತ್ತು (ಹೊಸಕ್ತಿ. ೬೩). (ದೇ. | ತುಳು. ಒಯಿಲ್‌] 
ಉರ, "ಉಲ' ನೋ. 
ಉರ್ಯ (ನಾ). ಎದೆ; ವಕ್ಷಸ್ಥಳ: ಡೊಕ್ಕನೆ ಸುರಗಿಯೊಳುರಮಂ ಬಿಕ್ಕನೆ 
ಬಿರಿಯಿಜಂದು (ಸಂಪಭಾ. ೧೨-೧೫೩) ; ಒಡನೆ ನಾರಾಯಣನುರವ ಸೇರಿದ 
ಸಿರಿಮಡದಿಯಡಿಗೆ ವಂದಿಪೆನು (ಹದಿಬ. ೫-೨). ' [ಆ ಸಂ. ಉರಸ್‌] 
ಉರಂಗೆ (ನಾ). - ಉರಗ ೧. "ಉಠಂಗಪುಂಗವ' ಪರಾ. 
[€. ಸಂ. ಉರಗ] 
ಉರಂಗಪುಂಗವ (ನಾ). ಸರ್ಪಗಳಲ್ಲಿ ಶ್ರೇಷ್ಠ ವಾದವನು; ಆದಿಶೇಷ: 
ಮಂಗಳಾಂಗಿ ರಮಣ ರಂಗ ರಂಗೋರಂಗಪುಂಗವ ಪರಿಯಂಕಸಂಗ 
(ವಿಸ್ತೋಸು. ೯-೨). [ಉರಂಗ + ಪುಂಗವ] 
ಉರಃಕವಾಟ (ನಾ). ಎದೆಯ ಬಾಗಿಲು: ಕಲಿಗಳುರಃಕವಾಟಕವಚಂ 
"ಗಳ ಕಟ್ಟಲೆಯೊಳ್‌ . . . ಸಲೆ ಬರುತಿರ್ದಳಭಿಸಾರಿಕೆಯಂದದೆ ರಾಜ 
| ಲಕ್ಷ್ಮಿ (ಕಾದಂಪೂ. ೧೯). (ಸಂ. (ಉರಸ್‌ + ಕವಾಟ)] 
ಉರಃಸೂತ್ರಿಕೆ (ನಾ). ಮುತ್ತಿನ ಸರ. 
[ಸಂ. ಉರಃಸೂತ್ರಿಕಾ (ಉರಸ್‌ + ಸೂತ್ರಿಕಾ)) 
ಉರಃಸೆಲ್ಲ (ನಾ). ಎದೆಗೆ ಶಲ್ಯದಂಥವನು, --ಶಲ್ಯವಾದವನು: 
ಯಾದವಕುಳಕಮಳಿನೀವಿಕಾಸ ಭಾಸ್ಕರನಹಿತರಾಯ ಉರಃಸೆಲ್ಲಂ ಮಾಳವ 
ಮಲ್ಲಂ (ಕೊಲ್ಹಾಶಾ. ೧೬-೩೬; 1189). 
[ಸೆಂ. (ಉರಸ್‌) + ಸೆಲ್ಲ] 
ಉರಗ (ನಾ). ೧. ಎದೆಯಿಂದ ಸರಿಯುವ ಪ್ರಾಣಿ, ಹಾವು; 
'ಸರ್ಷ: ಬಂದಂ. ಮಚಿೆಯಂ ನಿವಾರಿಸಲನಂತಂಗಂದೆನಂತೋರೆಗಂ 
(ಜಗವಿ. ೩-೯) ; ಉರಗಂ ಹಿಡಿದಂತೆ ಬೆದಜಸಿ (ಕಾವ್ಯಸಾ. ೩೩). ೨. ದೇವ 
ಗಣದಲ್ಲಿ ಒಂದು ಗುಂಪು; ನಾಗರು.: ಗರುಡರು ಸಿದ್ಧರುರಗ 
ಮುಖ್ಯರು ದನುಜರೆಯ್ದೆ.ನೆರೆಯಿತು (ಹಚಕಾ. ೧೪-೧). [ಸೆಂ.] 
ಉರಗಳಟಕ (ನಾ). ಉರಗವನ್ನು ಕಡಗವಾಗಿ ಉಳ್ಳವನು; ಶಿವ: 
ಉರಗಕಟಕಂ ನಂಬಿಯಣ್ಣಂಗೊರೆದು ಭಕ್ತರ ಮಹಿಮೆಯಂ (ಬಸಪು. 
೨೬-೬೪). [ಉರಗ + ಕಟಕ್ಕ) 
ಉರಗಗೇಹ (ನಾ). ಹಾವಿನ ಮನೆ; ಹುತ್ತ: ನೇಜಲ ಮರದಿಂ 
ಮೂಡಲುರಗಗೇಹಮಾದೊಡೆ ತೆಂಕಲೆರಡು. ಕೆಯ್ಯಂತರದೊಳ್‌ ಜಲಮಿ 
ರ್ಪುರುಷಪ್ರಮಾಣದದ್ಭುತಮಕ್ಕುಂ (ಲೋಕೋಪ. ೫-೧೪). 
[ಉರೆಗ + ಗೇಹ] 
ಉರಗತರ (ನಾ). ಹಾವುರಾಣಿ; ಅರಣೆ: “ಉರಗತ [ಪಾಠಾಂ. 'ಕ]ರ 
ನೆನೆ ಹಾವರಣೆಯಕ್ಕು ೫ (ಮಂಗರಾ. ೪೯-೧೩). [ಸಂ.) 
ಉರಗಧರ (ನಾ). ಹಾವನ್ನು ಧರಿಸಿರುವವನು ; ಶಿವ: ಉರಗಧರ 
` ನೀನೆನ್ನ ಸತಿಪ್ರತಾಭಾವಕ್ಕೆ ತರುವರೇ ಹಾನಿಯನು (ಪ್ರೌಢರಾ. ೬-೬೧). 
[ಸಂ.] 
ಉರಗಪತಾಳೆ (ನಾ). ಬಾವುಟದಲ್ಲಿ ಹಾವಿನ ಗುರುತು ಉಳ್ಳವನು; 
ದುರ್ಯೋಧನ: ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ (ಗದಾಯು. 
[ಸಂ. (ಉರಗ + ಪತಾಕಾ + -)] 
ಉರಗಪತಿ (ನಾ). ಸರ್ಪರಾಜ; ಆದಿಶೇಷ: :ಉರಗಪತಿಯ ಫಣಾ 
ವಳಿಯ ಗುಡಿಯೆತ್ತಿದುವು ಪಾತಾಳ ಲೋಕದಲಿ (ಕುವ್ಯಾಕ. ೨೫-೭): 
[ಉರಗ.* ಪತ್ಕಿ] 


೭-೨೨). 


ಉರಗಪರಿನೃಢ 


ಉರಗಪರಿನೃಢ (ನಾ). - ಉರಗಪತಿ : ಅಂತು ಜಂದುರಗಪರಿವೃಢಂ 
ಪ್ರಸಾರಿತ ಫಣಾಸಹಸ್ರನಾಗಿ (ಜಗವ. ೩-೯ ವ). [ಉರಗ ಪರಿವೃಢ] 
ಉರಗಬಂಧನ (ನಾ). ಸರ್ಪಗಳ ಕಟ್ಟು ; ನಾಗಪಾಶ ಬಂಧನ: 
ಸುರಮುನೀಶ್ವರ ಬಂದನಿತ್ತಲು ಉರಗಬಂಧನನಾದ ಕೆಪಿಗಳ ಕಂಡು 
ಚಿಂತಿಸಿದ (ಕೌಶಿರಾ. ೧೯-೫೧). [ಉರಗ * ಬಂಧನ] 
ಉರಗಬಲ (ನಾ). ಸರ್ಪಗಳ ಸೈನ್ಯ: ಉರಗಬಲದುರವಣೆಯೊ ... 
ಗಬ್ಬರಿಸಿದುವು ದಿಗುತಟಿವನು (ಕುವ್ಕಾ ಭೀ. ೪-೧೫). 
ಉರಗಚುವನ (ನಾ). ನಾಗಲೋಕ ; ಪಾತಾಳ: ಉರಗಭುವನ 
ದೊಳಿರಲಿ ಮೇಣ್‌ ಸಾಗರವ ಮುಳುಗಲಿ ನಾಳೆ... ಕೊಲುವೆನು ವೈರಿ 
ಸೈಂಧವನ (ಕುವ್ಮಾದ್ರೋ. ೮-೩೫). [ಉರಗ + ಭುವನ] 
ಉರಗಭೂಷಣ (ನಾ). ಹಾವನ್ನು ಒಡವೆಯಾಗಿ ಧರಿಸಿದವನು; 
ಶಿವ: ಕರದಲಿ ವೀಣೆಯ ಗಾನವ ಮಾಡುವ - ಉರಗಭೂಷಣ ನೀನೆ 
(ಪುರಂದ. ೧-೧೮೬-೩). [ಉರಗ + ಭೂಷಣ] 
Lda (ನಾ). ೧. ಹಾವ ನ್ನು ತ್ರಿ ನ ತ: ಕು ಪ್ರಾಣಿ. 
» ಮುಂಗಸಿ. ೩. ನವಿಲು. ೪. Wid 
[< ಸಂ. ಉರೆಗಭೋಜಿನ್‌'] 
ಉರಗಮಂದಿರ (ನಾ)..- ಉರಗಗೇಹ: ಕಿನ್ನರ ಕಿಂಪುರುಷರ ಬೆರಳು 
ಗಚ್ಚಿಸಿ ಫುಲ್ಲುನಿಡಿಸಿ ಉರಗಮಂದಿರವೇಟಾಸಿ (ತ್ರಿಪುಸಾಂ. ೧೧-೧೨೮). 
[ಉರಗ * ಮಂದಿರ] 
ಉರಗಮಥನ (ನಾ). ಹಾವನ್ನು ಮಥಿಸುವವನು, ಕೊಲ್ಲು 
ವವನು; ಗರುಡ. "ಉರಗಮಥನಾರೂಢ' ಪರಾ. 
[ಉರಗ * ಮಥನ] 
ಉರಗಮಥನಾರೂಢ (ನಾ). ಹಾವನ್ನು: ಮಥಿಸುವ ಗರುಡನ 
ಮೇಲೆ ಆರೋಹಣ ಮಾಡುವವನು; ವಿಷ್ಣು: ಆಕಾಶಕ್ಕೊಗೆದನುರಗ 
ಮಥನಾರೂಢಂ: (ಜಗನಿ. ೧೨-೧). [ಉರಗಮಹಥನ + ಆರೂಢ] 
ಉರಗರಾಜ (ನಾ). -:ಉರಗಪತಿ : ಉರಗರಾಜನದ್ರಿದರೀಗಹ್ವರಮಂ 
ಪೊಆಮಡುವವೊಲ್‌ (ಶಾಂತಿಪು. ೧೧-೫೩). [ಉರಗ + ರಾಜ) 
ಉರಗವನಿತೆ (ನಾ). ನಾಗಕನ್ನಿಕೆ; ನಾಗಸ್ರ್ರೀ: ಉರಗವನಿತೆಯಂತೆ 
ಕೋಳಸ್ಪಿ ಮುಳಿದಿರ್ದಳಂ (ಶಾಂತಿಪು. ೮-೮೩ ವ). [ಉರಗ + ವನಿತೆ] 
ಉರಗವರ (ನಾ). - ಉರಗಪತಿ: ಉರಗವರಂಗೆತ್ತಲುಂ ಭೋಗದೊಳ್‌ 
೬. ಸಂದಂ (ಸುಕುಮಾ. ೧೧-೩೭). [ಉರಗ + ವರ] 
ಉರಗವಳ್ಳಿ (ನಾ). ವೀಳೆಯದೆಲೆಯ ಬಳ್ಳಿ ; ನಾಗವಲ್ಲಿ: ಉರೆಗ 
ವಳ್ಳಿಯು ಮೆಣಸು ಪಿಪ್ಪಿಲಂ ಜಂಬೀರ (ಲಶಿಚಿಂ. ೩೧-೪). [ಉರಗ ಬಳ್ಳಿ] 
ಉರಗಶಯನ (ನಾ). ಹಾವಿನಮೇಲೆ ಮಲಗುವವನು; ಶೇಷ 
ಶಾಯಿ. [ಉರಗ + ಶಯನ] 
ಉರಗಶಯ್ಯೆ (ನಾ). ಹಾವಿನ ಹಾಸುಗೆ: ಉರಗಶಯ್ಕೆಯನೇಜಕಿದಂ 
(ಶಮದ. ೧೮೯: ಪ್ರಯೋ). ತೂ + ಶಯ್ಯೆ] 
ಉರಗಸ್ಪ ರ್ಶ (ನಾ). ರಾಹುವಿನ, ಸ್ಪರ್ಶ; ಗ್ರಹಣ: ಉಪರಾಗ 
ಮುರಗಸ್ಪ ರ್ಶ [ಪಾಠಾಂ, ಸ ೬... ನಮೆಸಲ್‌ ಗ್ರ ಹಣಮಕ್ಕು ೦7 
ಚಾ ೧೧-೩). [ಉರಗ ಸ ರ್ಶ). 
ಉರಗಹಾರ (ನಾ). ಹಾವನ್ನು ಹಾರವಾಗಿ ಧರಿಸಿದವನು; -ಶಿವ: 
ನಿರುತ ಸುಗುಣೋತ್ತಂಸೆ ಬಂದಳು ವುರಗಹಾರೆನ ಸಾರೆ (ಬಸಪು. ೫೦-೯). 
[ಉರಗ + ಹಾರ್ಕ]. 
ಉರಗಾಂಗನೆ (ನಾ). - ಉರಗವನಿತೆ: ಲಲಿತಲಾವಣ್ಯದುರಗಾಂಗನೆ 
ಯರಿಂ ಸಮಾಕುಲಿತಮಾಗಿಹ ಭೋಗವತಿಯ ನದಿಯಿಂದೆ (ಜೈಮಿಭಾ. 


೨೪-೧೩). [ಉರಗ + ಅಂಗನೆ] 


೯೬ 


5 


[ಉರಗ + ಬಲ್ಕ]' 


35 


45 


ಉರನೂರ್‌ 


ಉರಗಿ (ನಾ). ೧. ಹೆಣ್ಣು ಹಾವು: ಉರಗಿಯನೆಯ್‌ ಪಿಡಿದೊಡದಂ 
ಕುರಂಗರಿಪು ಬೆಕ್ಕು ಕೊಕ್ಕೆ ನಂ ತವೆ ಸಿಡಿವಂತಿರೆ ಪಿಡಿದುದು (ಯಶೋಚ. 
೩-೪೬). ೨. ಒಂಡೆಲಗನ ಗಿಡ: ಉರಗಿಯ ಮತಾ ಶಕ್ತಿಯ ಛಿನ್ನರುಹದ 
ಕೊಳುಗುಳಿಕೆಯ.ರಸದೊಳೊಂದನೆ ಸಕ್ಕ ರೆವೆರಸು ಡೆ ಕರಮುಬ್ಬ 
ರಿಸಿದ ಪಿತ್ತಪ ಪ್ರಕೋಪಮಿರದುಪಶಮಿಕುಂ' (ಲೋಕೋಪ. ೯-೯). 
[ಸಂ.ಉರಗೀ) 
ಉರಗಿಣಿ (ನಾ). - ಉರಗವನಿತೆ : ಉರಗಿಣಿಯರು ನೀರುಗಳಿಂದ ಪೊರೆ 
ಮಟ್ಟು ಪುರದ ಕೋಟಿಯ ತೆನೆ ಹತ್ತಿ (ಜಿರಾಮಾ. ೬-೪೦). 
(ಸೆಂ. ಉರಗಿಣೀ] 

ಉರಗು (ಕ್ರಿ). ಕರಗು: ಚಿತ್ತದೊಳ್‌ ಕುದಿಯದಿರು ಸತ್ಯಕಂ 'ನ್ಯಾಯ 
ದೊಳ್ಳಿತ್ತುರಗಲೇಕೀ ನಿಮಿತ್ಮದೊಳ್ಳಗನೆ ತುಸುಮಾತ್ರ ಕಲ್ಮಷಗಳಿನ್ನಿಲ್ಲ 
ಮನದೊಳಗೆ (ತುರಂಗ. ೪೦-೩). 

[ಡೇ. ॥ ಶಮಿ. 'ಉರುಕ್ಕು ಎ ಕರಗಿಸು, ಕರಗು] 
ಉರಗೆಜ್ಜೆ (ನಾ). ಎತ್ತುಗಳ ಕೊರಳಿಗೆ ಕಟ್ಟು ವ ಗೆಜ್ಜೆ : ಭೋರ್ಗರೆ 
ದುಲಿವ ಘಂಟಿಯುನುರಗೆಜ್ಜೆ RR (ಜಗವಿ, ೪-೮೦. ವ); 

. ಅನುಪಮಪ್ರಣವಮಂದುಗೆ ದಯಿಯೆ ತೊಡರು ಶ್ರುತಿ ಧ್ವನಿ ಗಳುರ 
[ಪಾಠಾಂ. ರು]ಗೆಜ್ಜೆ ಸತ್ಯದ ಘಂಟಿ ಶಾಂತಿಯ ಮಂಡನ (ಸಿದ್ಧರಾ. ೩-೪೬); 
ನಾಗಾಳ ಸೆರೆಗೆಜ್ಜೆ ನಾಗಾಳ ಉರಿ£ರಿಗೆಜ್ಜಿ... ಚನ್ನಬಸವಣ್ಣ 
(ಜಗೀತೆ. ೯೨). [ಉರ್ಯ + ಗೆಜ್ಜೈ] 

ಉರಗೇಂದ್ರ (ನಾ). ೧. ೬ ಉರಗಪತಿ: ಉರಗೇಂದ್ರಂಗೆ ಸಮಾನ 
ಮೊಳ್ಳೆಯೆ (ಸೋಮೇಶ. ೧೦). ೨. [ಜ್ಯೋತಿ] ರಾಹು: ಉರಗೇಂದ್ರಂ. 
ನಿಲೆ ಷಟ್‌ತ್ರಿ ಲಾಭಗೃಹದೊಳ್‌: ಸೌಮ್ಯಗ್ರಹಂ ನೋಡೆ ನಿಖಿಳರಿಪ್ಪಂ 
ನಷ್ಟಮಂ ಫಪೊರ್ದುಗುಂ (ಜಾತಿ. ೭-೧೬). [ಉರೆಗ+ ಇಂದ್ರ] 

ಉರಚಲ್ಲಿ (ನಾ). ಎದೆಗೆ ಕಟ್ಟಿಕೊಳ್ಳುವ ಕನ್ನಡಿ: ವದನರಸಂ ಮದನ 
ರಸಂ ಫೊದಳ್ಳುದೆನಿಸುವಿನಮಮರಿ ನರ್ಶಿಸೆ ಚೆಲ್ವಂ ಪುದಿದುಜ೯ರ) ಚಲ್ಲಿ 
ಯೊಳೆಸೆದುದು ತದುರೋಜಸರೋಜಮುಕುಳಯುಗಸಂಚಳನಂ (ಆದಿಪು. 
ಓ-೧೯); ಅಶಿಶಯಮಾಯ್ತು. ಕಾಲ್ದುಜುಗಳಿಟ್ಟಳಮಾಯ್ತುರಚಲ್ಲಿ 
ಕೊಂದು ಕೂಗಿತು ಕಟಚಲ್ಲಿ ಸೂಸಕದ ನೂಪುರದಬ್ಬರಮಾದುದುಬ್ಬರಂ 

. ಎ ಗಾಡಿಕಾರ್ತಿಯಾ (ಕಾವ್ಯಾವ. ೬೧) ; ಪೊಳೆವ ಪಂಚವಣ್ಣಿಗೆಯ 
ಪಟ್ಟೆಯ ತೋರಡೊಂಗಲುಂ ಬೇವಿನ ದಂಡೆಯುಂ ನವಿಲ ಕಂಠದ ಬಾಸಿಗ 
`ಮುಮಲಗೆವಾರಮುಂ ಉಜ([ರ3ಚೆಲ್ಲಿಯುಂ ನೇವಣಮುಂ ಲೀಲೆವಡೆಯೆ 
(ಜಗವಿ, ೪-೮೦ ವ್ರ; ಪಯದ ಬೆಡಂಗು ಚಾಳಯದ ಚೆಲ್ವುರಚಲ್ಲಿಯ 
ನೀಲೆ ಹಸ್ತ ಶಾಖೆಯ ಲಲಿತತ್ವಮಿಾಕ್ಷಣದ ಕಾಂತತೆ(ಪಾರ್ಶ್ವಚಿ. ೧೪-೧೩೮). 
[ಉರ್ಯ + ಚಲ್ಲಿ] 
ಉರಟಣೆ "ಉರುಟಣೆ? ನೋ. 
ಉರಟರಿನೆ (ನಾ). ಒರಟಾದ. ಅರಿವೆ, ಬಟ್ಟಿ. 
[ಉರಟ್ಟು + ಅರಿವೆ (ಆ ಅಜುವೆ)) 

ಉರಬಾಣೆ "ಉರುಟಣೆ? ನೋ. 

ಉರಡಿಕೆ "ಊರಡಿಕೆ' ನೋ. 

ಉರಣ (ನಾ). “ಕುರಿ”: (ಅಮರ. ಟೀಕೆ). (Aಂ.] 

ಉರಣಾಕ್ಷ (ನಾ). ಒಂದು ಗಿಡ; “ತಗಚಿ; ತಗಸಿಕೆ” (ಅವರ. ಟಕ). 

‘[Ao.] 

ಉರಣೆ (ನಾ). (ಕರಾ). ಬಹಳ ಕಹಿ ಅಥವಾ ಉಪ್ಪು. [1] 

ಉರನೂರ್‌ (ನಾ). ಒಂದು ಊರಿನ ಹೆಸರು: ಮೂಲಸಂಘೇನಾ 
ನುಷ್ಟಿತಾಯ ಉರನೂರಾರ್ಹದಾಯತನಾಯ (ಎಕ. ೫, ಮಾಲೂರು. 


[?) 


೬೫-೨೩ ; 425). 


ಉರಪಾಶ 


ಉರಪಾಶ (ನಾ). (ಹೊರೆಯನ್ನು ಭದ್ರಪಡಿಸಲು ಹೇಕಿತ್ತುಗಳ) 
ಎದೆಗೆ ಬಿಗಿಯುವ ಹಗ್ಗ ; ಎದೆಪಟ್ಟಿ : 4ಉರಪಾಶಮಾ- ಪಟ್ಟಳಿಯೆ 
ನಿಕ್ಕು” (ಮಂಗರಾ. ೧0೨-೩). [ಉರ್ಯ + ಪಾಶ] 

ಉರಭ್ರ (ನಾ). “ಕುರಿ” (ಅಮರ. ಟೀಕೆ). [Xo.] 

ಉರನುಟ್ಟಿ "ಉರ್ಮಟ' ನೋ. 

ಉರಮರಿನಾಡು (ನಾ). ಒಂದು ಸೀಮೆಯ ಹೆಸರು: ಸ್ವಸ್ತಿ ಶ್ರೀ 
ಮಯಿಂದಮರಸ ಪೃಥಿವೀರಾಜ್ಕಂಗೆಯೆ ಮಾರ ಉರಮರಿನಾಡ ಮೇಗೆ 
ವಂದೊಡೆ (ಮೈ ಆರಿ. ೧೯೨೬, ೬೩-೨; 9ನೆಯ ಶತ). 

[ಉರಮರ್ಕಿ + ನಾಡು] 

ಉರಮಾಲೆ (ನಾ). ಎಡೆಯಲ್ಲಿ ಧರಿಸುವ ಮಾಲೆ: ಚತುರ್ಮುಖದ 
ರುದ್ರಾಕ್ಷಿಯ ಪಂಚಾಶತ್‌ ಉರಮಾಲೆಯಾಗಿ ಧರಿಸುವದಯ್ಯ (ಅದವ. 
೪೫), [ಉರ್ಕ + ಮಾಲೆ] 

ಉರರೀಕರಣ (ನಾ). ೧. ಅಂಗೀಕರಿಸುವುದು ೨. ವಿಸ್ತರಿಸುವುದು. 
"ಉರರೀಕರಿಸು' ಪರಾ. [ಸಂ.7 

ಉರರೀಕರಿಸು (ಕ್ರಿ). ೧. ಅಂಗೀಕರಿಸು. ೨. ವಿಸ್ತಾರಗೊಳಿಸು : 
ಧರೆಯೊಳ್‌ ಸದ್ಬು ಧನುರರೀಕರಿಸಿದ ಸತ್ಯೃತಿಯನಧಮನೇಗೆಯ್ವನೊ 
(ಶಬಶಂ. ೧-೧೪). [ಉರರೀಕರಣ + -ಇಸ್ಮು] 

ಉರರೀಕೃತ (ಗು). ೧. ಅಂಗೀಕರಿಸಿದ. ೨. ವಿಸ್ತಾರವಾದ: ಉರ 


ರೀಕೃತಪುಳಿನನಿತಂಬರಮ್ಮಮಾ- ಪರಿಗತಾಳಿಕುಳಗಂಭೀರ ಸ್ಫುರದಾ. 


ವರ್ತಂ ಮೆಜಕಿದುದು ಸರಸಿ ವನಶ್ರೀಗೆ ಮಧ್ಯದೊಳ್‌ ನಾಭಿಯವೊಲ್‌ 
(ಚಂದ್ರಫ. ೬-೧೧೯). [ಸಂ.] 

ಉರವಣಿ "ಉರವಣೆ? ನೋ. 

ಉರವಣಿಗೆ, ಉರುವಣಿಗೆ (ನಾ). ೧. ಉಪದ್ರವ; ಪೀಡೆ: ಜಗತ್ತಿ 
ನಲ್ಲಿ ಎಲ್ಲವೂ ನಡೆದಿದೆ ಮದುವೆಯ ಮೆರವಣಿಗೆ; ಬರಗಾಲದ ಉರವಣಿಗೆ 
(ಅನ್ನ. ೨೯೭) ; ಸರಸದುರವಣಿಗೆ ಮೆರೆ ನಣಿಗೆ ಕಣ್ಣೀರು ತಣ್ಣೀರು 
(ಉಯ್ಯಾಲೆ. ೧೩-೬) ; ಹೈದರಲ್ಲಿಯ ಉರವಣಿಗೆಯು ಹೆಚ್ಚಾದ್ದರಿಂದೆ 
« .ದಂಡೆತ್ತಿಹೋದನು (ಚರಿಸಂ. ೯೧). ೨. ರಭಸ; ಆತುರ; ತೀವ್ರತೆ: 
“ಅಸವಸವವಸರವೆನಿಕ್ಕುರವಣಿಗೆಯರ್ಥದೊಳ್‌? (ಶಬ್ದಮಂ .೬೩); 
ನಮ್ಮ ಪಡುವಣ ಗಡಿಗಳ್ಲೆ ಉರವಣಿಗೆಯಿಂದ ನುಗ್ಗಿ ಕೊಳ್ಳೆ ಗೊಳ್ಳಲಾರಂ 
ಭಿಸಿ (ಬೆಟ್ಟ. ೭೮-೧೯). ೩. ಗಟ್ಟಿಯಾಗಿ ಕೂಗುವುದು (8). 
ಉರುವಣಿಗೆ: ೧. “... ಆ ಮಾಸ್ತರನ ಉರುವಣಿಗೆ ಬಹಳವಾಗಿದೆ” 
(ಕಂಗರೋ. ೨೨), [ಉರವಣೆ + -ಇಗ್ಗೆ) 

ಉರವಣಿಗೊಬ್ಬು (ನಾ). ಉರವಣೆಯ ಕೊಬ್ಬು ; ರಭಸದ ಉಬ್ಬರ 
(?): ಜೊಬ್ಬುಳಿಯ ಬೆಳುನೊರೆಗಳೊಟ್ಟಲಿನೊಬ್ಬುಳಿಯನುಪ್ಪರಿಸು 
ತುರವಣಿಗೊಬ್ಬಿನಲಿ [ನಾ ಠಾ ೦. ತುರುವಣಿಗೊಬ್ಬಿನಲಿ, ತರಣಗಬ್ಬಿನಲಿ] 
ಮದವೇಜಕಿ ಪಾಲ್ಲಡಲೆಸೆದುದಿದಿರಿನಲಿ (ತೊರರಾ. ೧-೮-೪೫). 

[ಉರವಣಿ (£ ಉರವಣೆ) + ಕೊಬ್ಬು (ಆಕೊರ್ಬು,)] 
ಉರವಣಿಸು (ಕ್ರಿ). ೧. ರಭಸದಿಂದ ಮುಂದೆ ನುಗ್ಗು; ವೇಗ 


ದಿಂದ ಮುಂದುವರಿ; ಆಕ್ರಮಿಸು: ಬಕಾಂತಕಂ ಪೋ ಕೊಂದಂ| 


ಬಕವೆಸರ್ಗೆ ಮುನಿದು ನಮ್ಮುಮನಿನ್ನೆಂಬಂದದೊಳೆ ಪಾಆಕಿ ಪೋದುವು 
ನಿಂದುರ ವಣಿಸಿ ಬಳನಿಕಾಯಕಮದಣಕೊಳ್‌ (ಗದಾಯು. ೭-೧೯) ; 
ಪಟ್ಟಿ ದಾನೆ ಸಪ್ತಾವಸ್ಥೆಯ ಮದದಿಂ ಮುಂದುಗಾಣದೆ ತಿರುವೀಥಿಯೊ 

ಳುರವಣಿಸಿ ಬರುತ್ತಿರಲ್‌ (ನಂಬಿರ. ೨-೪೦) ; ಸುಯೋಧನಾದಿಗಳೂರ 
ನುರವಣಿಸಿ ದೂಳಿಗೋಟಿಯ ಕೊಂಡಿವರು ರಾಜಾಲಯಕೆ ಬರೆ ಧೃಸದ 
ನನುಜರು ಸೋಲಿಸಿದರೈ (ಕುವ್ಕಾಆ. ೭-೬೪) ; ಆನೆಗಳು... ಶತ್ರು 
ಗಜಗಳ ಮೇಲೆ ಉರವಣಿಸಿದವು (ಕೃವಾಭೀ. ೭೪). ೨. ಶವಕಿಸು; 


೯೭೪ 


pe 


0 


45 


ಉರವಣೆ 


ಉತ್ಸಾಹಗೊಳ್ಳು : ಆರಾಧನೆಗೆ ಚಿತ್ತವುರವಣಿಸಿ ಜಾಳಿಗೆಗಳಂ ತರಿಸುತಂ 
ಮುದ್ರೆಗಳನೊಡೆದು (ಬಸರ. ೮-೨೧)5: ಹರಿಬದಾಹವವೆನಗೆ ತನಗೆಂದು 
ರವಣಿಸಿದರು (ಕುವ್ಯಾಕ. ೪-೧೬); ತನ್ನ ಮಗಳ ಬಗೆವರ್ಪನೊರ್ವನೆಂ 
ಬಿಡಿಸಲ್ಫಿನಿತುರವಣಿಪಳೆನೆ (ಚಿಕವಿ. ೬-೯೪ ನ). ೩. ಅತಿಕ್ರಮಿಸು; 
ಮಾರು ; ದುಡುಕು : ಅರಸುತನದತಿಮಸಕದಿಂ ಮುಂಗಾಣದುರವಣಿಸಿ 
ಮಾಜಿ (ಹಚಕಾ. ೭-೨೨) ; ನಾ ನಿಮ್ಮ ಉರವಣಿಸಿ ಹರಿವೆ (ಶೂನ್ಯ ಸಂ. 
೨೦೫-೧೦) ; ಸುಧಾನಿಧಿಯನುರವಣಿಸಿ ಲಂಘಿಸಿ ಸುರಾಪಗೆಯೊಳೋಲಾಡಿ 
(ಸೌಂದಷು. ೨-೧೪); ಉಲಿಗೇಳಿದೊಡನುರವಣಿಸಿ ಕೆಲದಲ್ಲಿ ನಿಂದವರೊಳು 
ಳೇಣವೆಸಗುತ ನೆಲೆಗೆಡಿಸುವಳಳು ನೇಹಿಗರ (ಹದಿಬ. ೭-೨೦). ೪. ವಿಜೃಂ 
ಭಿಸು; ವೆಗ್ಗಳವಾಗು : ಸನ್ನೆಗಾಳೆಗಳುರವಣಿಸಿತೆನೆ ತಂಬಟದೆ ನಿಸ್ಸಾಳ 
ರೆಭಸದಲಿ (ಕುವ್ಯಾದ್ರೋ. ೩-೮೦) ; ಉರವಣಿಸಿ ಹೆಗ್ಗಾಳೆಗಳು ಸಾಜಂದವ್ರೆ 
ಸುಭಟರ ವೀರವಿತರಣವ (ಕುವ್ಯಾದ್ರೋ. ೯-೧೬). 
[ಉರವಣೆ + -ಇಸ್ಕು. / ತೆಲು. ಉರುವಡಿಂಚು, ಉರುವಣಿಂಡು] 
ಉರನಣೆ, 'ಉರವಣಿ (ನಾ). ೧. ಆತುರ; ಅವಸರ; ದುಡುಕು: 
“ಉರವಣೆಯಿಂ - ಶೀಘ್ರದಿಂದೆ? (ಶಮದ. ೬೩ ಟೀಕೆ); ಇರೆ 
ಮೂವತ್ತೆರಡಾಯುಧ [ಮುರನಣೆಯಿಂದುರ್ಚಿ] ಬಿಟ್ಲ ಭಟಿರಂ ವಿದ್ಮಾಧರ 
ಕರಣದಿನುಯ್ತೊಡೆಯೊಳ್‌ ಸುರವಧು (ಗದಾಯು. 9-೨೧) ; ಶೀಲಮನು 
ರವಣೆಯಿಂ ಬಿಟ್ಟಿ ಖಳರ ಬಾಲಕೀಂ ಬಾಟಕೀ (ಧ ಮಾ ೯ ಮೃ. ೪-೨೩೦) ; 
ಉರವಣೆಯಿಂದ ಮುಂಬರಿದು (ಕುಸುಮಾ. ೫-೧೨೨); ಪರವೆನಾಚಿಯ 
ತಾಪದುರವಣೆಯ ಪುಯ್ಕಲೇಕ್ತಪ್ಪಂತೆ (ಸೌಂದಘು. ೧೪-೧೧) ; ಬರುವ 
ಬಾಣಪರಂಸರೆಯ ಉರವಣೆಯ ಸಹಿಸಲಾರದೆ (ಸೌಗಂಧಿ. ೩೨೨-೩೫). 
೨. ಸಂಭ್ರಮ; ಸಡಗರ; ಆಟೋಪ; ಆಡಂಬರ; ಪ್ರಭಾವ: ನೃಪನ 
ಬೇಂಟಿಯ ಬಿನದದುರವಣೆಯನೊದವಿಸುವ ಹರಿವೈರಿ ಕರಿವೈರಿ (ಹಚಳಾ. 
೫-೫೩); ಎಲ್ಲಿ ನಾನಾಭಕ್ಷ್ಯಗಿರಿಗಳು ಫೃತದ ಕಡಲುಗಳು ಅಲ್ಲಿ ನಿನ್ನುರವಣೆ 
ಗಳೊಪ್ಪುವುದು (ಕುವ್ಯಾಜ್ರೋ. ೧೩-೬೩) ; ಕೃತವರ್ಮನುರವಣೆಯನನು 
ಸಾಲ್ವನುಬ್ಬಟಿಯ . . . ಅನಿರುದ್ಧನಾಟೋಪಮಂ (ಜೈಮಿಭಾ. ೮-೩೪). 
೩. ರಭಸ: ಶಿಧಿಲಸಾಹಸರೇನ ನಿಲುವರು ದ್ರೋಣನುರವಣೆಗೆ 
(ಕುವ್ಯಾದ್ರೋ. ೨-೩೧). ೪. ಅಧಿಕ್ಯ; ಹೆಚ್ಚಳ : ದಾರಿದ್ರ )ದುರವಣೆ 
ಯೊಳಗೆ ನೊಂದೆ ಮಾನವಂ ಪರಮಸೌಭಾಗ್ಯಮಂ ಬಯಸುವಂತೆ( ಚೆಬಪು. 
೩-೧೪). ೫: ನಿಷ್ಕುರ: “ಉರವಣೆಯೆಂದು ನಿಷ್ಮುರಂ? (ಕಶಸಾ. 
೩೦-೬೩೮) ;'* ಉರವಣೆ ನಿಪ್ಪಸರಂ ತಾಂ ನೆಜ್‌ ನಿಷ್ಮುರಮಕ್ಕು? (ಕವಿಕಂ. 
೨೪೫). ಉರವಣಿ : ೧. ಉರವಣಿಯಿಂದ ಬಂದ ಮಗಧಾಂದ್ರ ಕಳಿಂಗ 
ಚಳುಕ್ಯ ಪಾಂಡ್ಕ ಗೂರ್ಜ್ಜರರ್‌,.. ಭಂಗಮನಾಂತು ಪೋದರ್‌ (ಸೌಇಇ. 
1%-1, ೨೯೭-೧೮; 1177); ಬಿರುದರಾನುವರಿಲ್ಲ ಸಡುರೆಥರುರವಣೆಯು 
ಹಿರಿದಾಯ್ತು (ಕುವ್ಯಾದ್ರೊ€. ೬-೫೬); ಇರ್ವರುರವಣಿಗೆಯಿರ್ವರ 
ಚಮತ್ಕಾರಕಿರ್ನರೇ ಸಾಟಯೆನಲು (ಚೆಬಪು. ೨೫-೩೩). ೨. ಗುಹೇಶ್ವರನ 
ಶರಣನ ಸಂಗ ಸುಖದ ಉರವಣಿ [ನಾಕಾಂ. ಉರುವಣೆ]ಯ ಸೋಂಕು 
(ಪ್ರಧುವ. ೨೫೩) ; ಪುರಠಹರಂ ಮೆಚ್ಚಿದನು-ತೇರಸರುರವಣಿಯ ಮೆಜವಣಿಗೆ 
_ (ಬಸಪು. ೫೪-೭೬). ಪಿ. ಹರಿಹರ ಹಿರಣ್ಮಗರ್ಬ್ಯರನುರವಣೆಯಿಂ ಗೆಲ್ಲ 
ಕಾಮನಂ (ಎಕ. 11, ೧೪೦-೧೭೨; 1145); ಇಜಕಿತಕಿವರಾರಿದಿರಹರು 
ನಿನ್ನುರವಣಿಯನಾರಾನುವರು (ಕುವ್ಯಾಕ. ೧೧-೨೩); ಉರಗಂಗಳುರೆವಣಿಗೆ 
ಗರುಡಕುಲಮಳಿಗುಮೇ (ಚಿಬಪು. ೩೧-೪೨). ೪, (2): ಅಯಿದು ಹಾನೆ 
ಗದ್ದೆಗೆ ತಣ ಚಿಗ ನಂದು ಉರವಣಿಯಿಂದ ವಂದು ಮೂಡೆ ಗದ್ದೆಗೆ ಬೆಳಿಗ 
ವಂದು (ಕಣ, 211-1, ೧೧-೨೩; 1542). 
[?. P ಸಂ. ರವಣ - ರಭಸ ಎಂಬುದಕ್ಕೆ ಉಚ್ಚ್ಯಾರಣೆಗಾಗಿ ಆದಿಯಲ್ಲಿ 
ಉ ಸೇರಿದೆ] 


ಉರವಣೆಕಾರ್ತನ 


ಉರನಣೆಕಾರ್ತನ (ನಾ). ರಭಸತನ; ದುಡುಕಿನ ಸ್ವಭಾವ; 
ಆತುರಗಾರಿಕೆ: *ಅವಗಲಃಯನಮೆಂದುರವಣೆಕಾರ್ತನಂ? (ಶಮದ. ೨೩ 
ವೃತ್ತಿ). [ಉರವಣಿಕಾಜ + -ತನ] 

ಉರನಣೆಕಾಲ, ಉರವಣೆಗಾಅ (ನಾ). ೧. ದುಡುಕಿನಿಂದ ನಡೆದು 
ಕೊಳು ವವನು; ಆತುರಗಾರ. "ಉರವಣೆಕಾರ್ತನ' ಪರಾ. 
ಉರಸಣೆಗಾಅ: ೨. ರಭಸದಿಂದ ಕೆಲಸಮಾಡುವವನು; ಪ್ರಭಾವ 
ಶಾಲಿ: ಹರನ ಮೇಲೊಂದಂಬ ತೊಡಲು ಉರವಣೆಗಾಆ ಕೆಂಗಿಡಿಗಣ್ಣ 
ತೆಜಕೆದರೆನ್ನಿರವಳಿದಪುದೆಂದು ನುಡಿದ (ಮೋಹತ. ೫-೪೯). 

[ಉರವಣೆ + -ಕಾಜ] 

ಉರವಣೆಗಾಅ "ಉರವಣೆಕಾಅ' ನೋ. 

ಉರವಣ್ಣಿ (ನಾ). ಒಂದು ಗಿಡಮೂಲಿಕೆ (ಕ). [2] 

ಉರವರಿ!!ನಾ). ವೇಗದಿಂದ ಓಡುವಿಕೆ, ಹರಿಯುವಿಕೆ; ರಭಸ: 
ನರಪತಿ ನೋಡುತ್ತಿರಲುರವರಿಯಂ ಕೊಂಡುಯ್ದು. ರಾಜಿಯಂ (ಸೌಇಇ-. 
IX-i, ೧೬೩-೧೨; 1095) ; ತರುಣವಯಸಿನೊಳ್‌ ಮೆಚ್ಚಿದ ಪುರುಷ 
ಕೊಳೊಡಗೂಡಿ ಕಾಲಮಂ ಕಳೆಯದೆ ಪಂಕರುಹಾಕ್ಷಿ ಶೀಲಮಂ ಪಿಡಿದು 
ರವರಿಯಿಂ ಬಂದ ಸುಖಮನೆಡೆಯೊಳ್‌ ಕಿಡಿಪೌ (ಧಮಾಮೃ. ೪-೨೫೮) ; 
ಉರವರಿಯಿಂದ ಗೋವೆಯನುಸ್ಪಿನ ಕಟ್ಟಿಯುಮಂ ಪ್ರತಾಪದಿಂದುರುಪಿ 
(ಮು 0 ಬರಾ. ೫1, ೨೬೧-೨೨; 1167) ; ಉರವರಿಯಿಂದ ದೂರದೊಳು 


೯೭೫ 


ತಾಗಿದ ವೀರಧನುರ್ಧರರ್ಕ್ಶಳಂ ತ್ವರಿತದಿನೆಚ್ಚು. ಕೂರ್ಗಣೆಗಳಿಂ ಧರೆಗಿಕ್ಕಿ 


(ಎಕ. ೪11, ಶಿಕಾರಿ. ೧೫೦-೮; 1171). "ಉರವರಿಸು' ಪರಾ. 
[ಉರ್ಯ * ಪರ್ಕಿ. £ ತಮಿ. ಉರ ವೇಗ್ಯ ಶಕ್ತಿ] 

ಉರವರಿಸು (ಕ್ರಿ). ರಭಸದಿಂದ ಮುಂದೆ ನುಗ್ಗು; ವೇಗದಿಂದ ಮುಂದೆ 
ನಡೆ: ಮೇಲ್ವಾಯ್ಡುರವರಿಸಿದನೆಂದಜಕಿದು ಮುನ್ನಮೆ ಕರಮುಕ್ತಶಸ್ತ್ರ 
ಪಾತಪ್ರಮಾಣಭೂಮ್ಮಂತರಡೊಳ್‌... ಚಕ್ರದೊಳಿಟ್ಟೊಡೆ (ಚಂದ್ರಪು. 
೧೦-೧೦೨ ವ, ೧೦೩), [ಉರವರಿ+ -ಇಸ್ಕು] 

ಉರವಲ "ಉರುವಲು' ನೋ. 

ಉರಶೃದ (ನಾ). "ಯುದ್ಧದ ಅಂಗಿ” (ಅಮರ. ಟೀಕೆ). [ಸಂ.] 

ಉರಸಿಜ (ನಾ). ಮೊರೆ? ಸ್ಮನೆ: “ಉರಸಿಜಃ, ಕುಚಃ, ವಕ್ಷೋರುಹಃ, 
ಪಯೋಧರಃ, ಸ್ನನ॥ - ಈ ೫, ಮೊಲೆ” (ಹಲಾಯು. ೮೭-೩೭೨). 

[ಸಂ.] 

ಉರಸಿಲ (ನಾ). “ಧೈರ್ಯಶಾಲಿ? (ಅಮರ. ಟೀಕೆ). 

ಉರಸು "ಉರುಸು? ನೋ. 

ಉರಸ್ತ್ರ (ನಾ). - ಉರಸ್ಟ್ರಾಣ: "ದಗಲೆ' ಅಥವಾ "ತಗಲೆ” ಎಂದರೆ 
ತೆಗಲೆಯ ಮೇಲೆ ಬಿಗಿದು ಕಟ್ಟುವ ಬಟ್ಟಿಲಿನಾಕಾರದ ಒಂದು ಪದಾರ್ಥ 
ಇದನ್ನು "ಉರಸ್ತ್ರ' ಎನ್ನಬಹುದು (ಪಾರ್ತಿಸು. ೪೭).  [ಸಂ.] 

ಉರಸ್ಪ್ರಾಣ (ನಾ). ಎಡೆಯನ್ನು ಕಾಪಾಡುವಂಥದು ; ಕವಚ; 
ಲೋಹಕವಚ: ಬಂಗಾರದ ಉರಸ್ಕ್ರಾಣ (ಎದೆಯ ಮೇಲೆ ವೀರರು 
ಧರಿಸುವ ಆಭರಣ) ಬಂಗಾರದ ಕಿರೀಟಿ ಮೊದಲಾದ "ಅಲಂಕಾರಗಳ ಬಗ್ಗೆ 
ಉಲ್ಲೇಖವಿದೆ (ಪ್ರಾಚೀಹಿಂ. ೨೮). ಸೆಂ. (ಉರಸ್‌ + ತ್ರಾಣ)]. 

ಉರಸ್ಕ (ನಾ). ಪುತ್ರ; ಮಗ. [ಸಂ.7 

ಉರಸ್ಸು (ನಾ). ಎದೆ; ವಕ್ತಸ್ಥಳ. [ಸಂ. ಉರಸ್‌] 

ಉರಸ್ಸ ಎಲಿ: ಉರಸ್ಸ (ನಾ). ಎದೆಯ ಪ್ರದೇಶ; ವಕ್ತಸ್ಥಳ: ತತ್ಕುಚ 
ಕೂಟೌಟ್ಟತ ಬಿಯೊ ತತ ಲಳ ಕತ್ತ. ೫-೭೧). "ಉರಸ್ಸ ಫೆ: 
ಪರಿಪೂರ್ಣ ಗ್ರೀವನುಮತಿವಿಶಾರೋರಸ್ಮ ಳನುಂ (ಅಜಿ. ೪-೨೦ ys 

[ಸಂ. (ಉರಸ್‌ + ಸ್ಮಲ)] 
ಉರಳಿ "ಉರುಳ್ಳಿ' ನೋ. 


[ಸಂ.) 


23 


50 


ಉರಿ, 


ಉರಳು "ಉರಿಲ್‌' ನೋ. 
ಉರಾಟಿ (ನಾ). ಹೆಂಡತಿ; ಮಡದಿ: "ಒಬ್ಬ ಉರಾಟಯನ್ನು ಕರೆದು 
| ಕೊಂಡು ಬರುವುದೆಂದರೆ ಸುಮ್ಮನೇ ಆಗುವುದೇ? ಅವಳ ತಾಯಿ - ತಂದೆ 
ಗಳಿಗೆ ಹಣ ಕೊಡಬೇಕು .:..' (ಧೂಮಮ. ೨೮); ಹಣ್ಣುಗಳನ್ನು... 
ಕೈಹಿಡಿದ ಉರಾಟಯಿದ್ದಿದ್ದರೆ ಅವಳಿಗಾದರೂ ತೆಗೆದುಕೊಂಡು ಹೋಗಿ 
ಕೊಡಬಹುದಿತ್ತು (ಧೂಮಮ. ೨೯). [?] 
ಉರಾವುರೇ (ಅ). ಭಳಿರೇ, ಭಾಪುರೇ ಎಂಬ ಪ್ರಶಂಸೆಯ ಮಾತು: 
ಚತುರಾಸ್ಯನುಮಿಂದ್ರಾದಿ ದಿಗ್ವರರುಂ ಮುಂದೆ ಉರಾವುರೇ ಎಂದು 
ಮೆಯ್ಯಾಂತು (ಗಿರಿಕ. ೬-೭೨ ವ). [1] 
ಉರಾಳ್ಚಿ (ನಾ). ಊರಿನ ಪ್ರಭುತ್ವ; ಊರಿನ ಆಳಿಕೆ: ಸ್ವಸ್ತಿಶ್ರೀಸಿಯ 
ಗೆಲ್ಲ ಉರಾಳ್ವಿ ಕೆಜೂರ್ಗ್ಯೊಳೆ (ಎಕ. ೫೪1, ತುಮಕೂ. ೯೯-೨; 780). 
(7) 
ಉರಿ; (ಕ್ರಿ). ೧. ಜ್ವಲಿಸು; ಸುಡು; ಸು ಟ್ಟು ಹೊ ಗು: *ಉರಿ- 
ದಹನೇ, ತರುವಿಶೇಷೇ ಚ” (ಶಮಧಾ); ನರಗನುರುಪಿದೊಡೆ ಕರಿಂಕೇಟಾಸಿ 
. ದಾತನ ತೇಜದ ಬೀಲಲನನುಕರಿಪ್ರವಾದುವೊಗೆದುರಿವುರಿಗಳ್‌,(ಪಂಪಭಾ. 
ವನನಿಧಿಯಾಡೊಡೇನುರಿಯದಿರ್ಪುದೆ: ದಳ್ಳಿಸೆ ಬಾಡಬಾನಲಂ 
(ಕಾದಂಪೂ. ೫೪೧); ಉರಿವ ಕೊಳ್ಳಿಯ-ತಂದಾ ತಗರಂ ಪೊಯ್ಯ 
ಲೊಡನದಣ ಮೆಯ್ಯನುರಿ 'ಪತ್ತ್ರಲ್‌ (ಪಂಚತಂ. ೧೭೯-4೯ ವ); ದಿಟ್ಟರುರಿ 
ದುದು ವೀರರಸುಗಳ ಬಿಟ್ಟರು (ಕುವ್ಯಾಕ.- ೬-೪೧) ; ಹಳೆಯೊಡಲುರಿದು 
ನೂತನ ದೇಹವನು ತಳೆದಿರಲದ ಕೆಂಡು(ನೋಹತ. ೧೬-೫೨); ಉರಿಯುವ 
ಬೆಂಕಿಗೆ ತುಪ್ಪಹಾಕಿದಂತೆ (ಗಾದೆ). ೨. ಸಂತಾಪಕ್ಕೆ ಗುರಿಯಾಗು ; 
ಸಂಕಟ ಪ ಡು: ಒಡಲುರಿಗುಂ ಮನಂ ಮಲುಗುಗುಂ ಕಿವಿ ಗಿಲ್ಹನೆ 
ವೋಕುಂ ಮತ್ತೆ ಕಣ್ಣಿಡುಗುಗುಂ (ಆದಿಪು. ೧೨-೪೧) ; ವಿರಹಾನಲನಳುಜಕೆ 
ವಿಯಚ್ಚರರಾಜಂ ನಿಲಿಸಲಾಅದೊಡಲಂ ದಾಹಜ್ವರಮಾದರಂತೆ ಕಾಯ್ಬಿಂ 
ದುರಿಯುತ್ತುಂ (ಧರ್ಮಾಮೃ. ೩-೩೨) ; ಅನುತಾಪದೊಳುರಿದು ಮನಂ 
ಕರಿಮುರಿವೋಗಿ (ಬಸರ. ಆ-೭೩೮).೩. ಗರ್ವದಿಂದ ಬೀಗು; ಅಹಂಕಾರ 
ದಿಂದ"ಮೆರೆ: ಕೂಳು ಕೊಬ್ಬಿಲಿ ಉರಿನವಳ ಗಂಡ ಹೇಳಿದ ಮಾತ 
ಕೇಳದೆ ಮಾಜುವವಳ ಸೂಳೆಯಂದದಿ ನಡೆವವಳ ತಲೆ ಬೋಳಿಸಿ ಕಹಹೆಡಿಗೆ 
ಹೊಜಕಿಸಬೇಕವಳ (ಪುರಂದ. ೨-೧೪-೨). 
ಉರಿದೇಟತ್‌, ಉರಿದೇಳು - ರೇಗಿ ಪ್ರತಿಭಟಿಸು ; ಕೆರಳ ನಿಲ್ಲು: 
ಅದಂ ಕೇಳದೆ ಮುನ್ನಿನ ಮುದುಬೊಜಂಗನಂ ಬರವೇಲ್ದಿಪಳೆಂದುರಿದೆದ್ದು 
(ಧಮಾ ೯ ಮೃ. ೨-೫೩); ಚರನ ನುಡಿಗೇಳ್ಹು ಕೋಪದಿನುರಿದೆಟ್ಲಂ 
(ವರ್ಧಪು. ೮-೧೯); ನನ್ನಲ್ಲಿ ವಿಶ್ವಾಸವಿಟ್ಟ ಲ್ಲವಲ್ಲ ಎಂದು ಮನಸ್ಸು ಕೊಂಚ 
ಉರಿದೇಳುತ್ತಿತ್ತು (ಆ ಲಹೂ . ೫೯). ಉರಿದುಬೀಳು - ರೇಗಿ ಮೇಲೆ 
ಬೀಳು ; ಪ್ರತಿಭಟಸು : ಅಡುಗೆಯ ಮನೆಯ ಕಿರುಕುಳದಿಂದಾಗಿ ಎಸ್ಟು 
ಮಂದಿ ಹೆಂಗಸರು ತಮ್ಮ ನಿರಪರಾಧಿ ಮಕ್ಕಳ ಮೇಲೂ ಸಹನಶೀಲ 
ಗಂಡಂದಿರ ಮೇಲೂ ಉರಿದುಬೀಳುವುದಿಲ್ಲ (ಅಡುಸಾ. ೨೦). ಉರಿದು 
ಹೋಗು -೧. (ಆಲಂ) ಕರುಬು; ಅಸೂಯೆ ಪಡು: ಜನಗಳು 
`ಹೇಳುತ್ತಿದುದನ್ನು ಕೇಳಿ ಉರಿದುಹೋಗುತ್ತಿದ್ದಳು (ಕೊನೆಭೇ. ೨೦೬). 
೨. (ಆಲಂ) ಬೆಲೆ ಏರಿರು;: ಸಾಮಾನು ಉರಿದುಹೋಗಿದೆ (ರೂಢಿ). 
ಉರಿಯುವವನು - ದೇವರು; ಭಗವಂತ; ಸೂರ್ಯ: ಅಹ, 
ಎಲ್ಲಡಗಿತೋ ಆರ್ಯಧರ್ಮದ ಕರುಣ, ಆರ್ಯಜನಗಳ ಮರುಕ, ಉರಿ 
ಯುವನೆ ಬಲ್ಲ! (ಇಂಗೀತೆ. ೬೩). 
[ದೇ. ॥ ತೆಮಿ. ಉರು; ಕೊಡ. ತುಳು. ಉರಿ; ತೆಲು. ಉರಿಯು, 
ಉರಲು ; ಪರ್ಜಿ. ಉಜ್‌ ಎ ಸಿಹಿಮಾಡು ; ಕುಬಿ. ರುಟಎ ಬೆಂಕಿಹಾಕು ; 
ಬ್ರಾಹೂಈ. ಹುಶಿಂಗ್‌ - ಬೆಂಕಿಹಾಕು] 


೧-೩೫) ; 


ಉರ್ಮಿ 
ಉರ್ಮಿ (ನಾ). ೧. ಬೆಂಕಿಯ ನಾಲಗೆ; ಜ್ವಾಲೆ: ಉರಿಗೊಡ್ಡಿ' ಮೆಯ್ಯ 
ನಳ್ಳದೆ FO ಮಹೇಶ್ವರನನೆ ಚಿಂತಿಸಿ (ಇಆ. X1೪, ೬೦-೧೫ ; 9ನೆಯ ಶತ); 
ಉರಿ ಮುಟ್ಟಿದೆರಳೆಯಂತಂಬರಮುರಿದತ್ತು (ಪಂಪಭಾ. ೧೦-೩೫ ವ); 
ಉರಿಯ ಪೇಟಿಗಳಲಿ ಪತಂಗದ ಸರಕು ಮಾಣದೆ ಮರಳುವುದೆ (ಕುವ್ಯಾಕ. 
೧೦-೨೮) ; ಒಲೆ ಉರಿಯುತ್ತಿದೆ (ರೂಢಿ). ೨. (ಆಲಂ) ಸಂತಾಪ; 
ಸಂಕಟ: ಪುತ್ರಶೋಕದುರಿ ಭುಗಿಲೆನೆ (ಹಡಕಾ. ೧೨-೩); ಉರಿ ಪರಿದಪ್ಪು 
ದೆನ್ನೊ ಡಲೊಳ್‌ (ದಶಕು. ೫-೫೭) ; ಉರಿ ಜಠರದಲಿ ಮೋಹರಿಸಿತವನಿಪನ 
(tics ಡ್ರೋ. ೧-೩); ಕಂಡರೆ ಕಣ್ಣುರಿ ಕಾಣದಿದ್ದರೆ ಹೊಟ್ಟೆ ಉರಿ (ಗಾದೆ). 
೩. (ಉಕ) ಜ್ವರ: ಉರಿ ಬಂದಾವ್ರೆ (ರೂಢಿ). 
ಉರಿಹತ್ತು - ಜ್ವಾಲೆ ತಗುಲು; ಸುಟ್ಟುಹೋಗು ;: ನಾರಸಿಂಹನ 
ಕೊಟ್ಟಿ ಗೆಯು ಉರಿಹತ್ತಿ . . . ಭಸ್ಮವಾಯಿತ್ತು (ಬಸಪು. ೫೬-೩೪). 
[ದೇ. ॥ ತಮಿ. ಮಲ. ತುಳು. ಉರಿ ; ತೆಲು. ಎರಿ] 
ಉರ್ಮಿ (ನಾ). ಒಂದು ಗಿಡದ ಹೆಸರು : “ಉರಿ - ದಹನೇ ತರುವಿಶೇಷೇ ಚ 
(ಶಮಧಾ); *ಮೇಧಸಿಯೆನಲ್ಕು ರಿಯ ಮರನಕ್ಕು ೫ (ಮಂಗರಾ.. ೩೬-೧೬); 
ಗೊರಗುರಿ ಸೀವರ ನಟನಾ ಬಿದಿರ್ವಕ್ಕೈಕಕೆ (ಮಜಾನೇ. ೪-೭೨); ಉರಿ 
ತಾರಿ ತೇಗು ತಟ ತಂಡಸಿ ಬೊಬ್ಬುಲಿ ಯಶ ಕಿ ಚನ್ಮಾಸ್ತ. ೩-೭೪). [2] 
ಉರಿಕ (ನಾ). ೧. ಉರಿಸುವವನು ; ಸುಟ್ಟು ಹಾಕುವವನು. 
"ಪೊಟಲುರಿಕ? ಪರಾ. ೨. (ಆಲಂ) ಅಸೂಯೆಪಡುವವನು ; ಕಿ 
ಕರುಬುವವನು. "ಹೊಟ್ಟುರಿಕ? ಪರಾ. ೩. ಕೋಪಿಷ್ಯ : `ಉರಿಕ 
ನೆನಲ್‌ ಕೋಪಿ? (ಭಾರನಿ. ಕ [ಉರ್ಮಿ + ಕ್ಮ 
ಉರಿಕಜ್ಜಿ ಹ (ನಾ). ಮೈಯಲ್ಲಿ ಉರಿಯನ್ನು ಹುಟ್ಟಿಸುವ ಕಜ್ಜಿ (8). 
[ಉರ್ಮಿ + ಕಜ್ಜಿ]. 
ಉರಿಕಾಸು (ಕ್ರಿ). ಬೆಂತಿಯ ಮುಂದೆ ಕುಳಿತು ಮೈಯನ್ನು ಕಾಸಿಕೊ 
(ಕಿ). [ಉರ್ಮಿ + ಕಾಸ್ಕು (ಆ ಕಾಯಿಸ್ಕು)] 
ಉರಿಕಿಡಿ "ಉರಿಗಿಡಿ? ನೋ. 
ಉರಿಕೆಂಡ "ಉರಿಗೆಂಡ' `ನೋ. 
ಉರಿಗೆ (ನಾ). ಒಂದು ಗಿಡದ ಹೆಸರು: “ಉರಿಗ (ಪಾಕಾಂ. ಲಿಗ]ನುಂ 
ನಾದವಕ್ಕು0? (ಮಂಗಳಾ.' ೩೬-೮). [ಉರ್ಕಿ + -ಗ?] 
ಉರಿಗಡಲು (ನಾ). ಜ್ವಾಲೆಯ ಸಮುದ್ರ; ಅಗ್ನಿಮಯವಾದ 
ಸಾಗರ: ಒಡೆದುದಿಳೆಯೆನೆ ಸಮವಿಸ್ಟರದುರಿಗಡಲು ಶಿವಶಿವಾಯಿನೆ 
` (ಕುವ್ಕಾ ಅ. ೧೩-೩೩); ಉರಿಗಡಲ ಬಾ ಎಂಬಂತೆ ಸಂತತವೂ ಚಲನ 
ದೆಲ್ಲಿರುತ್ತದೆ (ಜ್ಯೋತಿರ್ವಿ. ೯೩). [ಉರ್ಮಿ * ಕಡಲ್ಲು (ಆ ಕಡಲ್ಫ್‌)] 
ಉರಿಗಣ್‌, ಉರಿಗಣ್ಣು (ನಾ). ೧. ಉರಿಯನ್ನು ಕಾರುವ ಕಣ್ಣು : 
ಕೊರಲ ಕಣಕ ಶಿರದ ಪೆಆಕನೊಸಲುರಿಗಣ್‌ . . ."ಬಂದನಶ್ವತ್ಥಾಮಂ 
(ಗದಾಯು. ೯-೨) ;ಪುರಹರನುರಿಗಣ್ಣನ್ನನೀ ನಾರಸಿಂಹಂ (ಶಮದ. ೧೬೦ 
ಪ್ರಯೋ); ಹರನುರಿಗಣ್ಣ ದೀಧಿತಿಯೊ. ಸ ಬೆಳಗೊ 
(ಕುವ್ಯಾದ್ರೋ. ೯-೧೫). ೨. (ಕೋಪ, ಹೊಟ್ಟಿ ಕಿಚ್ಚು » ಅಸೂಯೆ 
ಮೊದಲಾದುವುಗಳಿಂದ) ಕೆಂಪಾದ ಕಣ್ಣು: ಉರಗಣ್‌ ಕೆತ್ತುವ 
ಮಾಸೆ ಪೆರ್ಚಿದ ಕೊರಲ್‌... . ಪೆರ್ಬುಲಿಯಿರ್ದುದೇಣಕುಲಮಂ ನಿಃ 
ಶೇನಮಂ ಮಾಡುತಂ (ನಳಚಂ. ೬೬). ಉರಿಗೆಣ್ಣು: ೧. ಶ್ರಿ ಪುರಾರಿಯುರಿ 
ಗಣ್ಮಿಂಗೆ ಸೋಲದ ಕೈದುಗೊಂಡನಲ (ಕುವ್ಯಾದ್ರೋ: ೩-೫೮) ; ಉರಿಗಣ್ಣಿ 
ಸಿಂದಳಿದ. ಸ್ಮರ (ಚೆಬಪು. ೧೯-೩೯). ೨, ಚಾ ಕೊಡುವುದು ಸ್ವಲ್ಪ 
ತಡವಾಯಿತು, ಅಷ್ಟಕ್ಕೇನೇ ಉರಿಗಣ್ಣಿನಿಂದ ನನ್ನನ್ನು ಇರಿಯುತ್ತ . 
ಶಿಡುಕಿದರು ' (ಸುವಸಂ. ಆ). ೩. ಕಣ್ಣು 'ಕೆಂಪಗಾಗುವ ಒಂದು 
ರೋಗ: ಅವನು ಉರಿಗಣ್ಣಿನಿಂದ ನರಳುತ್ತಿದ್ದಾನೆ (ರೂಢಿ). 
(ಉಲ + ಕಣ್ಣ] 


೯೭೬ 


`ಉರಿಗೆಯ್ಯ 


ಉರಿಗಣೆ (ನಾ). ಉರಿಯನ್ನು ಕೆದರುವ ಬಾಣ; ಆಗ್ನೇಯಾಸ್ರ್ರ:: 
`ಕೃತಾಂತನೆಚ್ಚುರಿಗಣೆಯಂತೆ ಬಂದುದು ಲಯಾನಿಳಕಲ್ಪನಿದಾಘಜಾನಿಳಂ 
(ಅರ್ಧನೇ. ೪-೬೪). [ಉರ್ಮಿ + ಕಣೆ] 

ಉರಿಗಣ್ಣ (ನಾ). ಉರಿಯನ್ನು ಕಾರುವ ಕಣ್ಣು ಉಳ್ಳವನು; ಶಿವ: 
ಪುದಿದುರಿಗಣ್ಣನಾಣೆಯನದೇವೊಗಟಕ್ತೆಂ (ಕಬ್ಬಿ ಕಾ. ೧೪೭) ; ಕಣ್ಣು 
ಮೂಲುಳ್ಳಾತನೆಂದುರಿಗಣ್ಣ ಕೇಳ್‌ ಮೂಲೋಕವಂಜುವುದು (ಬಸಪು. 


೧೮-೬೮). [ಉರಿಗಣ್‌ + -೮] 


| ಉರಿಗಣ್ಣು "ಉರಿಗಣ್‌' ನೋ. 


15 


90 


55 


40 


ಉರಿಗದಿರ್‌ (ನಾ). ಉರಿಯುವ ಕರಣ : ತರುಣಿಯ ಬಳಿಯಿಂ ಬಂದು 
ವಿರಹದಿಂದುರಿಗದಿರಿಂದ ಕಿಮುಳ್ಳಿದ ತಳಿರೆನೆ ಕೊರಗಿ (ಜಯಕಾ. ೪-೪೫). 
[ಉರ್ಮಿ + ಕದಿರ್‌] 
ಉರಿಗಪ್ಪುರ (ನಾ). ಉರಿಯಿಸುವ ಕರ್ಪೂರ; ಕರ್ಪೂರದ ಆರತಿ 
(?) : -ದೆಟ್ಟಡೆ ಚಾಮಪ್ಪ" ಅರಸಿಗೆ - ಸ್ವರುಚಿಯಿಂದ ಒಡಂಬಟ್ಟು - ಬರೆ 
` ಯಿಸಿ ಕಣ್ಣೆ ಟ್ಟ ಕೊಟ್ಟಿ EAE ಉರಿಗಪ್ಪುರೆಡ ತಕ್ಕ 
` ಶಾಸನ ( ಬೆಟ್ಟಅ. ಹ [ಉರಿ * ಕಪ್ಪುರ] 
ಉರಿಗಯ್ಯ (ನಾ). ಉರಿಯುವಂತಿರುವ ಕಿರಣಗಳುಳ್ಳವನು; 
ಸೂರ ಉರಿಗಯ್ಯ `ಗಗನಾಂಗಣದ ಮಧ್ಯ ದೊಳ್‌ ಮಿಗೆ ಕು 
ವಂತಾ `ರಾಮ ಧುರಥರಣಿಯೊಳು ತಿಜ್ಮನೆ ತಿ ಸೆ ಗಿದನು (ಕುರಾಸಾಂ. 
೧೫-೬೧). - [ಉರ್ಮಿ + ಕಯ್‌ (ಆ ಕೆಯಾ) + -ಅ್ವ] 
ಉರಿಗಾಳಿ (ನಾ). ಬಿಸಿಯಾದ ಗಾಳಿ; ಬಿಸಿಗಾಳಿ (4). 
(ಉರಿ, + ಗಾಳಿ] 
ಉರಿಗಿ (ನಾ). ಒಂದು ಊರಿನ ಹೆಸರು (7): ಕರಿಯ ಬೀರಗೌಂಡಾ 
ಉರಿಗಿ ಬೀರಾಗೊಂಡಾ (ಎಕ. ೫1, ಹೊಳಲ್ಕೆ. ೬೬-೨೧; ?). . [2] 
ಉರಿಗಿಚ್ಚು (ನಾ). ಉರಿಯುವ ಬೆಂಕಿ: ಮಚ್ಚರಿಪ ದಕ್ಷನ ಭುಜಕ್ಕು 
ರಿಗಿಚ್ಚನಿಕ್ಕಿ ದಂ (ಬಸಪು. ೧೬-೨) ; ಪೆರ್ಚಿದುರಿಗಿಚ್ಚಿನೊಳ್‌' ಮಗ್ಗ ರಾದರ್‌ 
ಕೆಲರ್‌ (ಜೈ ಮಿಭಾ. ೮-೪೧) ; ಉರಿಗಿಚ್ಛಿಗೆ ನೆಯ್ಕೆಟಕಿಯೆ ಕೆದರ್ವಂತೆ 
ಕೋಪಂ ಕೆದಟ್‌ (ಅದ್ಭುತ. ೧೫-೫). [ಉರ * ಕಿಚ್ಚು (ಆ ಕಿರ್ಚು)) 
ಉರಿಗಿಡಿ, ಉರಿಕಿಡಿ (ನಾ). ಬೆಂಕಿಯ ಕಿಡಿ: ಕಂಗಳಿಂದ ಒಗುವುರಿ 
ಗಿಡಿಗಳಿಂದಾ ಮೋಹನೊಳು ತಿರ್ಯಗ್ಗತಿ.-ನುಡಿದನಿಂತೆಂದು (ತ್ರಿಪುಸಾಂ. 
೧೨-೧೩೭). ಉರಿಕಿಡಿ: (ಕಿ). [ಉರಿ, + ೬ಡಿ] 
ಉರಿಗುದುರೆ (ನಾ). ಬಡಬಾಗ್ದಿ: ನೋಲಕ್ಬೊಡಿಂತೀ ಪೊಚ್ಚಮುರಿ 
ಗುದುರೆಯನೊಳಕೊಂಡ ಕಡಲ ಗುಣ್ಬಿಂದೆಸೆಗುಂ (ರಾಮಾಶ್ವ. ೧೨೧-೧). 
[ಉರ್ವಿ + ಕುದುರೆ] 
ಉರಿಗೆಂಡ, ಉರಿಕೆಂಡ.(ನಾ). ಉರಿಯುತ್ತಿರುವ ಕೆಂಡ; ನಿಗಿ ನಿಗಿ 
ಕೆಂಡ: ಸದರವೇ ಉರಿಗೆಂಡವೊಜಲೆಯ ಬಾಯ್ಗೆ (ಕುವ್ಯಾದ್ರೊ ೇ. 
೩:೬೦). ಉರಿಕೆಂಡ : (ಕಿ). [ಉರ್ಮಿ + ಕೆಂಡ] 
ಉರಿಗೆದಜಕ್‌ (ಕ್ರಿ). ಉರಿಯನ್ನು ಹರಡು; ಜ್ವಾಲೆಯನ್ನು ಹೆಬ್ಬಿಸು : 
ಭೀಕರಾಕೃತಿವೆತ್ತು ಮುರಿದೇಳ್ದುರಿಗೆದರ್ವ ಕಣ್ಗಳಿಂ ನುಂಗುವಂತೆ 
ನಿರೀಕ್ಷಿಸಿ (ರಾಜಶೇ. ೫-೧೨೦ ವ). (ಉರಿ, + ಕೆದೇಕ್‌'] 
ಉರಿಗೆಯ್‌ (ನಾ). ೧. ಉರಿಯನ್ನು ಹರಡುವ ಕೈ; ಅಗ್ನಿಹಸ್ತ. 
೨. (ಆಲಂ) ಮುಬ್ಬದ್ದನ್ನು ಸುಟ್ಟುಹಾಕುವ ಕೈ. "ಉರಿಗೈಯ್ಯ? 
ಪರಾ. [ಉರಿ * ಕೆಯರ್‌,] 
ಉರಿಗೆಯ್ಯ (ನಾ). ೧. ಉರಿಯನ್ನು ಹರಡುವ ಕೈಯುಳ್ಳವನು. 
೨. (ಆಲಂ) ಮುಟ್ಟಿದ್ದನ್ನು ಸುಟ್ಟುಹಾಕುವವನು ; ಭಸ್ಮಾಸುರ: 
ಉರಿಗೆಯ್ಯ ರಕ್ಕಸನ ಕೊಲೆ ಹರಿ ಪೆಣ್ಬರಿಜ ಕೈಕೊಂಡಮಾಳ್ಕೆ ಯೊಳು 


(ಶ್ರೀಪಾಲ. ೩-೨೩). [ಉರಿಗೆಯ್‌ + -ಅ್ಯ) 


ಉರಿಗೇಸ: 


ಉರಿಗೇಸೆ (ನಾ). ಬೆಂಕಿಯಂತೆ ಕೆಂಪು ಅಥವಾ 'ಪಿಂಗಳ ವರ್ಣದ 
ಕೂದಲು : ಕಾರಿರುಳ ತಿರುಳ ಬಣ್ಣಂ ಕೂರಿದುವೆನೆ ತೊಳಪ ` ದಾಡೆ 
ಮಿಳಿರ್ವುರಿಗೇಸಂ. ಪೇರೊಡಲೆಸೆದಿರೆ ಪುಟ್ಟದಂ. ., ಘಟೋತ್ಕಚನೆರಿಬಂ 
(ಪಂಪಭಾ; ೩-೨೦); ಪರೆದುರಿಗೇಸಮವ್ವಳಿಪ ನಾಲಗೆ (ಸಂಪಭಾ.೧೨-೭). 
[ಉಲ + ಶೇಸ] 
ಉರಿಗೊಂಡ (ನಾ). ಅಗ್ನಿಕುಂಡ; ತಲೆಯ ತರಿಸಿಕೊಂಡು ಸೊಸೆ 
ಯರನುರಿಗೊಂಡದೊಳಗೆ ಬೀಳ್ವಂತೆ ಮಾಡೆನಲು (ಕುರಾಸಾಂ. ೩೬-೧೫೧); 
ಹೊಗುವರಾರುರಿಗೊಂಡವೋ ಮಜಕಿದೆಗೆದ ಕಾಲನ ದಂಡವೋ (ನಿಭಾಗ. 
೪೯-೧೮). '' - [ಉರ್ಮಿ * ಕೊಂಡ] 
ಉರಿಗೊಳ್‌, .ಉರಿಗೊಳು (ಕ್ರಿ). ಬೆಂಕಿ ಹತ್ತಿ ಕೊಳ್ಳು ; ಅಗ್ವಿ ಜ್ವಾಲೆ 
-ಸೋಕು : ತುಂಬಿದ ಮನೆಯು ಕಿಚ್ಚಿಂದಾವರಿಸಿಯುರಿಗೊಳಲ್‌ ಒಳಗಿಪ್ಪ 
ಕುಟುಂಬಿಗನು ಮಡಡಿ ಮಕ್ಕಳು: ಮೊದಲಾದುವಂ ಬಿಟ್ಟು ` ತಾನುಳಿ 
ದೋಡುವಂತೆ (ವಿವೇಕ. ೧೫). ಉರಿಗೊಳು : ` ಉರಿಗೊಳುವ ಕಡು 
ಗೋಪದಲಿ. ಫಿಡಿಕಿಡಿಯಾದನಸುರೆಂದ್ರ (ತೊರರಾ. ೩-೭-೧೪) ; ರಥ 
`ರೆಥಾಂಗ ಶ್ರಿವೇಣುಕ ಯುಗಾಶ್ಷಂಗಳುರಿಗೊಳೆ ಪಾಂ.ಡು ಪುತ್ರ ಸೇನೆ 
ಯೊಳ್ಳೆಲ್ಲರುು ಬೆದಜಸಿರ್ದರ್‌ (ಚೈಮಿಭಾ.. ೮-೩೮). '[ಉರ್ಮಿ * ಕೊಳ್‌] 
ಉರಿಗೊಳಿಸು (ಕ್ರಿ).' ೧. ಬೆಂಕಿಯನ್ನು ಹತ್ತಿ ಸ್ತು ಹಚ್ಚು ; 
ಉರಿಮುಟ್ಟಿಸು :. ತಂದು ಕಿಚ್ಚಂ ಹೊಸೆವ ಕೋಲಂ ಸಂದಿಸುತ ಹೊಸೆ 
ಹೊಸೆದು: ಸಂಭ್ರಮದಿಂದೆ ಸಿರಿದುರಿಗೋಳಿಸಿ- ಕೆಲವಡುಗಬ್ಬನಾಯ್ಕೊಟ್ಟ 
(ಬಸಪು. ೧೮-೨೮); ಪಟ್ಟಿಣವನುರಿಗೊಳಿಸಲಿದು ತಾ ಬಟ್ಟಿ ತನಗೆನುತಲ್‌ಚಿ 
ಹಲುಗಿರಿದೊಟ್ಟ ದಿಂಧನಗೆದಅಕಿ - ಬಿದ್ದನು. ರಥದ 'ಮಧ್ಮದಲಿ (ತೊರರಾ. 
೫-೭-೯). ೨. ಜ್ವಲಿಸುವಂತೆ `ಮಾಡು ; ಉರಿಯಿಸು : '3ರುಹಿ 
ಬಾಲದ ಕೊನೆಯ ನಸ್ನಿಯನುರಿಗೊಳಿಸಿ ಪುಟನೆಗೆದು ನಿಂದನು ಸರಿಸದಲಿ 
` (ತೊರರಾ. ೫-೮-೩೩) ; ತುದಿವಾಲದಗ್ನಿ ಯನುರಿಗೊಳಿಸಿ [ಪಾಠಾಂ. ರುಹಿ 
ಕಲಿ] ಹನುಮ (ತೊರರಾ. ೫-೮-೪೯).. [ಉರ್ವಿ * ಕೊಳ್ಳ. -ಇಸ್ಕು] 
ಉರಿಗೊಳು "ಉರಿಗೊಳ್‌' ನೋ... 
ಉರಿಗೊಳ್ಳಿ (ನಾ). ಉರಿಯುವ .ಕೊಳ್ಳಿ : ವಿಷವಮೃತನಾಯ್ತುರಿ 
ಗೊಳ್ಳಿ: ಸೇತಳವಾಯಿತೀತನ ಸೆಳ್ಳುಗುರ ಕೊನ sated (ost 
Aa [as; ತಕೊಳ್ಳಿ) 
ಉರಿಗೋಲ್‌ (ನಾ).-ಉರಿಯ ಬಾಣ ; ಅಗ್ನಿಬಾಣ. 
ಉರಿಗೋಲಸುರತ್ರಾಣ - ಒಂದು ಬಿರುದು: ಅಂತೆಂಬವರ 
ಗೆಂಡಾಂಕಃ ಸಿಂಧ್ವಂತ:ಕ್ಷಿತಿರಕ್ಷಕಃ.. . ಉರಿಗೋಲ ಸುರತ್ರಾಣ ಹರಿಗೋ 
. ಡರಮಾನಸಃ(ಎಕ. 211, ತುಮಕೂ. ೧-೯೪; 1570). [ಉರ್ಮಿ ಕೋಲ್ಡ್‌) 
ಉರಿಚಳಿ (ನಾ). ಚಳಿಜ್ವರ: -ಈ ಯತುವಿನಲ್ಲಿ-ಹವೆಯು ಯಾವಾಗಲೂ 
ತೇವ ಉಳ್ಳದ್ದಿರುವ ಕಾರಣ ಉರಿಚಳಿಯೆಂಬ: ಬೇನೆಯು ಸಾಧಾರಣ 
`ವಾದದ್ದು (ಮುಂಬಯಿ. ೫-೧೯೯). [ಉಪ್ಪಿ + ಚಳ್ಳಿ) 
ಉರಿಚುಗಟ್ಟು (ಕ್ರಿ. ಉರಿಮೂತ್ರವಾಗು: ಉಷ್ಣಸ್ನಾನದಿಂದ 
ವೀರ್ಯವು ey ಗಾಗಿ UR ಮತ್ತು ಮೂತ್ರ ದ್ವಾರದಿಂದ 
ಅದು Re ಹತ್ತುವುದು. ಉರಿಚುಗಟ್ಟುವುದು (ಬ್ರಹ ಜೀ. ೧೨೦). 
[ಉರಿಚ್ಛು + ಕಟ್ಟು] 
ಉರಿಚೇಳು (ನಾ). ಒಂದು ಬಗೆಯ ಚೇಳು (ಕಿ). 
[ಉರ್ಮಿ + ಚೇಳು (ನ ತೇಲ್‌) 
ಉರಿಜಾಳಿಗೆ(ನಾ): ಉರಿಯ ಜಾಲ, ಸಮೂಹೆ: ಹೊಗರುಗಿಡಿಗಳ 
ಬಾಯಿಧಾರೆಯಲೊಗೆವ ಹೊಗೆಗಳ ಹೊದಲೀನುರಿಜಾಳಿಗೆಯ ಭೋಂಕಾ 
ರದ ಭಯಂಕರ ಶೂಲವೈತರಲು (ಕುವ್ಯಾದ್ರೋ. ೧೬-೪೦). 
[ಉರಿ * ಜಾಳಿಗೆ] 


೯೭೬೭ 


10 


ಉಚಿ 


5 


ಉರಿಪ್ರ, 


ಉರಿಜ್ವರ (ನಾ): ಒಂದು ಬಗೆಯ ಜ್ವರ: ಉರಿಜ್ವರಕ್ಕೆ:---'ಕರಿಹತ್ತಿಯ 
ಹರಳು;: ಬಸಲೇಕೊಂಬು, ತೊಂಡೆಯ ಸೊಫ್ಪು ಇವನ್ನು" ನೀರೆ ತಳಿದು 
ಕುಷ್ಕರಸವ ಹಿಂಡಿಕೊಂಡು ಪಾನವಮಾಡುವುಡು (ವಿವೈವಿ. `೧೦೦). 


[ಉರಿ 3- ಜ್ವರ] 
ಉರಿತ (ನಾ). ಉರಿಯುವಿಕೆ; ಸಂತಾಪ. "ಕಣ್ಣುರಿತ', "ಮೈಯು 
ರಿತ? ಪರಾ. [ಉರಿ + - Ly 


ಉರಿನಂಜು (ನಾ). ಉರಿಯುವ ವಿಷ; ಅತಿಯಾದ ವಿಷ: ನಿಮ್ಮ 
ಅಸೂಯೆಯ ಉರಿನಂಜು ಹದ್ದು ಮಾರಿ ಹಬ್ಬುತ್ತಿದೆ (ತುಂಗಭ. ೨೪). 
[ಉರ್ಮಿ + ನಂಜ್ಯು) 
ಉರಿನಾಲಗೆ, ಉರಿನಾಲಿಗೆ (ನಾ). ಉರಿಯ ನಾಲಗೆ; ಅಗ್ನಿಜಸ್ಟರೆ : 
ಹೊಗೆಯ ಹಬ್ಬುಗೆ ಸತ್ಕಲೋಕವನುಗಿದುದುರಿನಾಲಗೆಯ ಗರೆವೊಟ್ಟ ಗೆಯ 
ತೊಳಲಿಕೆ ತೆರಳಿಚಿತು ತೆತ್ತೀಸಕೋಟಓಗಳ (ಕುವ್ಕಾಆ. ೨೦-೫೬) ; ಉಗುಳಿ 
ದುದು'ಬಲುಗಿಡಿಯನುರಿನಾಲ [ಪಾಕಾಂ. ಲಿ)ಗೆಯ (ತೊರೆರಾ:೧-೧೧-೧೭). 
- ಉರಿನಾಲಿಗೆ: ಬೀಳುವಾಹುತಿಗಳನು ಸವಿದುರಿನಾಲ್ಲಿ [ಪಾಠಾಂ.'ಲ]ಗೆ 
ಗಳುಬ್ಬೆದ್ದು ಕುಣಿಷುವು (ತೊಕರಾ. ೧-೭-೪೮); ಸುತ್ತಲಿಂಡ ಉಿನಾಲಿಗೆ 
'ಚಾಟಿದೆಂತಾಯಿತು (ಸ್ಮತಿಟ. ೨೪೭). `[ಉರ್ಮಿ.* ನಾಲಗೆ] 
ಉರಿನಾಲಿಗೆ "ಉರಿನಾಲಗೆ? ನೋ. 
ಉರಿನೀರ್‌, ಉರಿನೀರು-(ನಾ). ಕುದಿಯುವ ನೀರು; ಬಿಸಿನೀರು. 
"ಉರಿನೀರ್ಗೊಡ' ಪರಾ. ಉರಿನೀರು: ಮನದ ತುರಿಯ ನಿವಾರಿಸಲು 
ಉರಿನೀರ ಸಾಠಿವಿದ ಹಾಗೆ (ಹಾಡುಪಾ. ೪೫-೧೨). [ಉರಿ ಇ ನೀರ್‌ 


"ಉರಿನೀರು “ಉರಿವೀರ್‌? ನೋ. 


30 


33 


ಉರಿನೀರ್ಗೊಡ (ನಾ). ಬಿಸಿನೀರು ತುಂಬಿರುವ ಕೊಡ, --ಬಿಂದಿಗೆ: 
ಜಲಜಾಕರಮುರಿಸೀರ್ಗೊಡನಾದುವು ಬಲುವಿಸಿಲ್ಪಗಲಕಾಲದೊಳು 
(ಶ್ರೀಪಾಲ.-೪-೫೧). : [ಉರಿನೀರ್‌ + "ಕೊಡ 

ಉರಿನೆಳೆಲು (ನಾ). ಉರಿಯಂತಿರುವ ನೆರಳು; ಸಂತಾಪಕ್ಕೆ ಕಾರಣ 
ವಾದ ನೆರಳು: ಸಾಕಿನ್ನು ಈ ರಾಜ್ಯದ: ಸಹವಾಸ; ' ಈ ರಾಜಾಸ್ಥಾನ 
ಉರಿನೆರಳು ( ಕುಂಗಭ. ನ): [ಉರಿ + ತೆಳಲು-(ಲ್ಲಿ ನೆಆಲ್‌)] 

ಉರಿಪ (ನಾ). ಉರಿಯುವಿಕೆ; ಸಂತಾಪ: 'ಉದಯಿಸುಗುಂ ಶೂಲಂ 
'ವಾತೆದಿನುರಿಪಂ ಸಿತ್ತಜೀಟಕ್ಸಿ ಯಿಂ (ರೋಕೋಪ. ೯-೩); ಕಾಧಲನಗಲ್ಲ 
`ಗಲೈೆಯುರಿಪಂ ಸೈರಿಸಲಾಣ ಜೆ: ಹರಣಂಗಳೆಯಲುಜ್ಞುಗಿಸಿ (ಕಬಶಂ. 
ಇ `ವ).- [ಉರ್ಮಿ + -ಪೃ] 

ಉರಿಪಡು (ಕ್ರಿ). ಮೈಯಃ8ರಿತವನ್ನು” ಪಡೆ; ಬೇಗೆಯನ್ನು ಅನು 
ಭವಿಸು :' ತುರಿಸಿಕೊಂಡವ :ಉರಿಸಟ್ಟಾನು (ಗಾಜಿ). 

- [ಉರ್ಮಿ * ಪಡು] 

ಉರಿಪುು, ಉರುಪು,, ಉರುವ್ರು, ಉರುಹು (ಕ್ರಿ). ಉರಿಯೆಸವಂತೆ 
ಮಾಡು ; ಉರಿಸು; ಸುಡು; ದಹಿಸು: “ಉರಿಪು (ಉರುಪು) --ಅಗ್ನಿ 
ಬಾಧೇ”( ಶಮಧಾ); ಉರಿ[ಪಾಠಾಂ. ರು]ಪಿತ್ತ ಶೋಕ ಪಲ್ಲವ ವಿರಚಿತಶಯ 
ಸನೀಯಮೆನ್ನ ಮೈಯ್ಯ 9 (ಕವಿರಾ, ೩-೩೭); ಪುಲ್ಲಂ ಪುಳ್ಳಿ 'ಯುಮಂ ತಂದಿಕ್ಕಿ 
ಕಿಚ್ಚ ಹಂಪೆ. ಸರ್ವಾಂಗನಂ' ಕಾಸಿಕೊಂಡು (ಪ-ಂಚತ 0: ಚ 
ವಾಯುವಲುಗಿಸಿದುದಿಲ್ಲನಲನುರಿಸಿದುದಿಲ್ಲ (ಪದ್ಮರಾ. `೧೦-೨೫೪); ಉರಿಸಿ 
ದುಡು: ತತ್ಪುರಂಗಳ ಪರಿಕರಂಇನೋಡೆ ಕಲಿ ಕಾದುದಾ ಕ್ಷಣದೊಳ್‌ 
ದೈತ್ಯಸಂಕಂಲಂ (ಚೆಬವು. ೪೪-೪೮). ಉರುಪು, : *ಉರಿಪು-(ಉರುಪು) 
ದ ಅಗ್ನಿ ಬಾಧೇ ೫ (ಶಮಧಾ) ; ಲಂಕೆಯನುರುಪಿದ ಕಪಿಪತಿಯೊಳಿರ್ಫುದಾ 
'ಕಹಯುಗಳಂ- (ಅರ್ಥ ನೆ. ೪-೧೨೫) ;- ದನುಜಕುಲದ ಎಲೆಯನಂ 
ನೊಸಲ ಕಣ್ಣೆಜಕಿದುರುಪಿ( ಸೌಂದಪು.೧೨-೧); ಕಚ್ಚಿಗಟ್ಟದೆ ಕೈದುವಿಡಿಯೆದೆ 
ಕೆಚ್ಚೆದೆಯ ಮನಸಿಜನ -ತಫಸಿನ ಕಿಚ್ಚಿನಿಂದುರುಹಿೆ (ಸಾಕ್ವ'ಭಾ: ಬ-೫). 

62 


ಉರಿಪ್ಪು 


ಉರುವು, : "ಉರುವಲು? ಪರಾ. ಉರುಹು: , ಕಾಮ ಬಲ್ಲಿದ 
ನೆಂದರೆ ಉರುಹಿ 'ಭಸ್ಮವ ವ ಮಾಡಿದ (ಮಹಾದೇ. ೧೫-೩) ; ; ಹರಿಯ ಹಗೆ 
ಹೊಗೆದೋಆದುರುಹದೆ ಬಡೆ ಹೋಹುದೆ (ಕು ವ್ಯಾ ಉ. ೧೧-೧೧) ; 
ರಿಪುಜಲಧಿಯನುಸಿರ್ಗಿಚ್ಚಿನುರುಹೆಂದು (ಕಂನವಿ. ೬-೧೫). 
ಉರಿಪೆಪಡು ಎ ಉರಿಸಲ್ಪಡು; ಸುಡಲ್ಬಡು : ಪಳಿವಿದಹ್ಮಿ- ಉರಿಪೆ 
[ಪಾಠಾಂ. ಯೆ] ಪಟ್ಟುದಾದೊಡೆ (ವಡ್ಡಾರಾ. ೧೮೦-೬). 
[ಉರಿ * -ಪ್ರ]- 
ಉರಿಪ್ಪು, ಉರುಪ್ಪು, ಉರುವೈ (ನಾ). ಉರಿಯುವಿಕೆ ; ಸಂತಾಪ: 
ದೇವರಾಜನು ಆಡಿದ ಮಾತು ನೆನಪಾದರೆ ಮೈಗೆ ಸಂಜನ್ನು ಹಚ್ಚಿ ದಷ್ಟು 
-ಉರಿಪು ಬೀಳುತ್ತದೆ (ಯದುರಾ. ೧೭). ಉರುಪ್ರು : ಬಕಪಕ್ಷಿಯ ಹೊಟ್ಟೆ 
ಯಲ್ಲಿದ್ದ ಕೃಷ್ಣನು ಆ ಪಕ್ಷಿಯ ಅಂಗಳದಲ್ಲಿ ಉರುಪನ್ನು ಹುಟ್ಟಸಿದನು, 
ಉರುಪು ತಾಳಲಾರದೆ ಪಕ್ಷಿಯು ಕೃಷ್ಣನನ್ನು ಉಗುಳಿ ಬಿಟ್ಟಿತು (ಭಾಮೃತ. 
೩೧೩) ; ಒಂದು ಕಡೆ ಮಾತಿನ ಉರುಪು ಹಾಯಗೊಳಿಸುತ್ತಿದ್ದರೆ ಇನ್ನೊಂ 
ದೆಡೆಗೆ ಭವ್ಮಭವಿಷತ್ತಿನ ಚಿತ್‌ವೃತ್ತಿಯು ಆಲ್ಲಾದಗೊಳಿಸುತ್ತಿತ್ತು 
(ರಕ್ತಧ್ವ. ೨೬೯). ಉರುವ್ಯ': (೪). [ಉರಿ + -ಪ್ಯ] 
ಉರಿಬಜಣಂಬೆ (ನಾ). ಉರಿಯ ಬಣಬೆ, --ಮೆದೆ: ಉರಿಳಣಂಬೆಯ 
ತೆಜದಿನತಿರೌದ್ರದಿಂ ಕಾಣಿಸುತ್ತೆ (ಪಾಸೋಪು. ೫-೭೯). 
[ಉಕ್ಕಿ + ಬಣಂಬೆ] 
ಉರಿಬತ್ತಿ "ಉರಿವತ್ತಿ' ನೋ. 
ಉರಿಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ (8). [ಉಲ * ಬಳ್ಳಿ) 
ಉರಿಜಾಣ (ನಾ). ಉರಿಯನ್ನು ಹರಡಿಕೊಂಡು ಹಾರುವ ಮದ್ದಿನ 
ಬಾಣ: ಉರಿಬಾಣ ಚೇಳುಬಾಣಗಳ ಬಿಡುತ ಪರಿಪರಿಯಲ್ಲಿ ಪುಸ್ಪ ಬಾಣ 
ಗಳ ಸುರಿವುತ (ಭರ ಚ. ೨೦-೭೨); -ಪೂರದೊಳುರಿಬಾಣ ಪುಷ್ಪಬಾಣವ 
ಪರಿವಾರ ಸೂಸುವುದೊಂದು ಸೊಬಗು (ಭರಚ. ೪೦-೧೦೭), 
[ಉರ್ಮಿ * ಬಾಣ್ಯ) 
ಉರಿಬಿಸಿಲು "ಉರಿವಿಸಿಲ್‌? ನೋ. 
ಉರಿಬೆಂಕಿ (ನಾ). ಉರಿಯುತ್ತಿರುವ ಬೆಂಕಿ (೪). 
[ಉರಿ + ಬೆಂಕಿ (ಆ ಬೆಂಕೆ)) 
ಉರಿಮಂಡಲ (ನಾ). ೧. ಹೊಟ್ಟಿಯಲ್ಲಿ ಉರಿ .ಸುತ್ತಿಕೊಂಡಂತೆ 
ಬೇನೆ ಹುಟ್ಟಿಸುವ ಒಂದು. ರೋಗ. ೨.: ಸೋಕಿದ ಕಡೆ ಉರಿ 
ತೋರುವ, ವಿಷದಿಂದ ಕೂಡಿದ ಒಂದು ಬಗೆಯ ಹಾವು (ಕಿ). 
[ಉರಿ + ಮಂಡಲ] 
ಉರಿಮಣಲು (ನಾ). ಚೆನ್ನಾಗಿ ಕಾಸಿದ ಮರಳು : ಶತಸಾವಿರ ದಿವಾ 
ಕರ ಬಿಂಬನೆಸೆದುದು ರುಳದ ಹೊಯಿಲಿನಲಿ., . ಬತ್ತಿದುದಧಿಯೊಳುರಿ 
ಮಣಲು ಮಾಣಿಕವ ಹುರಿದುದು (ಕುವ್ಯಾಭೀ. ೬-೩೩). 
[ಉರ * ಮಣಲು (ಆ ಮಟಲ್‌)] 
ಉರಿಮನೆ "ಉರಿವನೆ' ನೋ. 
ಉರಿಮಾರಿ, ಉರುಮಾರಿ (ನಾ). ೧. ಉಗ್ರರೂಪದ ಮಾರಿ; ಭಯಂ 
ಕರಳಾದ ಮಾರಿ: ಬಿಲ್ಲಂಬು ಜವದಾಡೆ ಕಿರಿಸೆಗಳಾ ಗೃಹದಲ್ಲಿದ್ದವುರಿ 
ಮಾರಿಯಂತೆ (ಭರಚ. ೨೦-೧೩೨). ೨. ಉಗ್ರಳಾದ ಮಾರಿಯಂತೆ 
ಭಯಂಕರ ವ್ಯಕ್ತಿ; ಘೋರ ವ್ಯಕ್ತಿ : ತನಗೆ ಟಿಣ್ಣಂ ಕಾಲನೆಂಬವಗೆ 
ಉರಿಮಾರಿ (ವೀರರ. ೩೭೦) ; ಉರಿಮಾರಿಯವಧಿ ಬಂದುದು ಯಣವ 
ನಿನ್ನಾವ ಪರಿಯೊಳುತ್ತರಿಸಿ ಶುಚಿಯಹೆನು (ಹಚಕಾ. ೧೧-೧೨) ; ಲಂಕೆಗೆ 
ಉರಿಮಾರಿ ಈ ಕಪಿಯೆಂಬರು (ಹನುದ್ವಿ. ೪೨); ದಂ ಡನೆಂಬವನು 
_ಉರಿಮಾರಿ, ಕಂಡರೆ ಕಂದ ಕಿಚ್ಚೆದ್ದು ಕೆದರ್ಕಾನು (ಹಳ್ಳಿ ಬಾ. ೬೬-೯). 
ಉರುಮಾರಿ: ೧. (1). [ಉರಿ + ಮಾರಿ] 


೪೭೮ 


5 


15 


25 


ಉರಿಯುಚ್ಛೆ (ನಾ). - ಉರಿಮೂತ್ರ (ಕಿ). 


95 


40 


45 


ಉರಿಯೇಳು 


| ಉರಿಮಾಲೆ (ನಾ). ಉರಿಯ ಜ್ವಾಲೆಯ ಸಮೂಹ: ಮಯಸನೆಂಬ 
- ದಾನವ ವಿಶ್ವಕರ್ಮಂ ನೆಗೆದುರಿವುರಿಮಾಲೆಗಳಂ ಗದೆಯೊಳ್‌' ಬೀಸುತ್ತುಂ 
ಪೊಜಮಡೆ (ಪಂಫಭಾ. ೫-೯೭ ವ). (ಉರ್ಮಿ * ಮಾಲೆ] 
ಉರಿಮುಖ (ನಾ). (ಕೋಪದಿಂದ) ಉಗ್ರವಾದ ಮುಖ; ಸಿಡುಕು 
ಮುಖ: ದೊಡ್ಡಮ್ಮನ ಉರಿಮುಖನನ್ನು ಕಂಡು ಬೆಳಗಿನ ಉಪಹಾರ 
ಸೊನ್ನೈಯೆಂದು ತೀರ್ಮಾನಿಸಿಕೊಂಡಿದ್ದ (ವಾತ್‌ 
[ಉರ್ಕಿ:* ಸ. 
: ಉರಿಮೂತ್ರ (ನಾ). (ಅತಿಉಷ್ಣ ಆಥವಾ ಮೇಹದಿಂದ ಮೂತ್ರ 
ನಾಳದಲ್ಲಿ ಉರಿ ಬರುವ) ಒಂದು ರೋಗ : ನೀರುಳ್ಳಿ ಬೆಲ್ಲ ಸಹ 
ಮೆಲ್ಲಲು ಉರಿಮೂತ್ರ ಮಾಣ್ಣುಂ (ವಿವೈವಿ. ೮). [ಉರ್ಕಿ * ಮೂತ್ರ) 
ಉರಿಮೇಷ (ನಾ). ತೇಗದ ಮರ: “ಜಂಬು ಜಾಂಬವಿಯಕ್ಕು ತೇಗು 
ಮುರಿ [ಪಾಠಾಂ. ಮರಿ] ಮೇಷವಕ್ಕು? (ಮಂಗರಾ. ೩೬-೧೮)... .[?) 
ಉರಿಮೊಗ (ನಾ). - ಉರಿಮುಖ. 
ಉರಿಮೊಗದಮುನಿ ಎ ಕೋಷಿನ್ಠನಾದ ಮುನಿ; ದೂರ್ವಾಸ 
ಮುನಿ: 'ಉರಿಮೌಗದಮುನಿವೀರನ್ಸೈತಕೆ.'ಬರವ ಕಾಣುತ ದೂರದಿಂದಾ 
ನೆರವಿಸಹಿತಿದಿರೆದ್ದು ಸುರಮುಸಿವಂದ್ಮ ನಭಿನಮಿಸಿ (ನಿಭಾಗ ೧೦-೫೪-೫). 
[ಉರಿ + ಮೊಗ್ಗ) 
| ಉರಿಯಂಬು (ನಾ). ಅಗ್ನಿಬಾಣ; ಆಗ್ನೇಯಾಸ್ವ್ಯ: ಆತನುರಿಯಂ 
ಬಿನ ಫೊಗೆ Fe SoS. (ಕಾದೂಉ. 
೭೬೦). [ಉರಿ + ಆಂಬ್ಯು] 
ಉರಿಯಬೆಂಚೆ (ನಾ). ಒಂದು: ಕೊಳದ ಅಥವಾ ಊರಿನ ಹೆಸರು: 
ರಿಯಬೆಂಚೆಯಿಂ ಪಡುವಲು »« ೩ * ತಂಮ ಹೊಲದೊಲಗೆ (ಸೌಇಇ. 
33-1, ೩೬೭-೨೩೮ ; 1225). (ಉರಿ? + ಬೆಂಚೆ] 
ಉರಿಯರಗು (ಫಾ). "೧. ಬೆಂಕಿ ಮುಟ್ಟಿದ ಅರಗು ;.ಉರಿಯುವ 
ಅರಗು. ೨. (ಆಲಂ) ಅಂತಃಕರಣದಲ್ಲಿ' ಕರಗುವಿಕೆ: ನೀವೆಂದ. 
ರುರಿಯರಗಾಗಿ ಕರಗುವ ಕೃಷ್ಣನನವರತ (ನಿಭಾಗ. ೧೦-೪೩-೪೩). 
[ಉರ್ವಿ * ಅರಗು] 


. ೨೦೨). 


[ಉಲ * ಉಜ್ಜಿ] 
ಉರಿಯುಣ್ಣ (ಕ್ರಿ). ಉರಿಯನ್ನು ನುಂಗು: ಅರಗಿನ ಮಡುವು 
ಉರಿಯುಂಡು ಗಜಕಿಗತವಾಯಿತ್ತು (ಸ ೧೦೪). 
[ಉರಿ * ಉಣ್ಣು (ಆ ಉಣ್‌))] 
ಉರಿಯುಸಿರು (ನಾ). ೧. ಬಿಸಿಯಾದ ಉಸಿರು. ೨. (ಆಲಂ) 
ಕೋಪ ಅಥವಾ ಉದ್ರೇಕದಿಂಡ ಬಿಡುವ ಉಸಿರು: ಉರಿಯುಸಿರ 
ನುಗುಲ್‌ (ಬದ್ಧಪ್ಪ. ೨೦-೪೧೪). [ಉರ್ವಿ * ಉಸಿರ್ದು (ಆ ತ್ಕ 
ಉರಿಯೂತ (ನಾ). ಒಂದು ಬಗೆಯ ರೋಗ(?) : ರೋಗಿಯು. 
ಶ್ವಾಸಕೋಶಗಳ ಉರಿಯೂತದಿಂದಾಗಲೀ ಸಾಯುತ್ತಾ ನೆ (ಕೆಲರೋ. RE 
[ಉದ್ದಿ + ಊತ್ಕ] 
| ಉರಿಯೆಣ್ಣೆ (ನಾ). ಉರಿಯುತ್ತಿರುವ ಎಣ್ಣೆ ; ಈ ಕಾದ ಎಣ್ಣೆ: 
« ಉರಯೆಣ್ಣೆ ಅಗ್ಗಿವಳೆದೆಣ್ನೆಯೆಂದಕ್ಕು” (9 . ೬೬); ದಿನಕರ 
ತೀವ್ರ ತಾಪನುರಿಯೆಣೆ ಓವೊಲಲಕ್ವಿ (sd fd ಅವನೆರ್ದೆಯಂ 
ಸೀಳ್ನುರಿಯೆನ್ನೆ ಯನೆಜ್‌ ಯೆಜಕಿ (ಧರ್ಮಾಮೃ. ೬-೧೯೩). 
[ಉರಿ + ಎಣ್ಣೆ] 
ಉರಿಯೇಳು (ಕ್ರಿ). ೧. ಬೆಂಕಿಯ ಜ್ವಾಲೆ ಮೇಲೇಳು. ೨. (ಆಲಂ) 
ಕೋಪಗೊಳ್ಳು; ಸಿಟ್ಟಿಗೇಳು : ಸುಭ, ದ್ರೆಯನ್ನು ತಾನು ಅಪಹರಿಸುವಾಗ 
ಉರಿಯೆದ್ದ ಬಲಭದ್ರ ನನ್ನ ವಗಣಿಸಿದರ್ಜುನನು (ನಾಡೋಜ ೧೬೭). 
[ಬ್ಯ + ಏಳ್ಳು (ಲ ಏಲ್‌) 


ಉರಿಯೊಗು 


ಉರಿಯೊಗು (ಕ್ರಿ). ಉರಿಯಲ್ಲಿ ಹೊಗು ;' ಅಗ್ನಿ ಪ್ರವೇಶಮಾಡು : 
ಮಗನ ತಾಯುರಿಯೊಗುತ ಕೈಲೆಡೆಯಲಿಟ್ಟಳು ತನ್ನ ಬಾಲಕನ (ನಿಭಾಗ. 
೫-೬-೧೦). P ಇದರ ಸರಿಯಾದ ರೂಪ ಉರಿವೊಗು (-'ಉರಿ * 
ಪೊಗು) ಎಂದಿರಬೇಕು. (ಖರ್ಮ * ಒಗ್ಗು (4: ಪೊಗು,)] 

ಉರಿಲ್‌, ಉರಲ್ಕು, ಉರಳು, ಉರುಲ್ಕ್‌' ಉರುಲು, ಉರುಳ್ಳ್‌, 
ಉರುಳ್ಳು (ನಾ). ಪಾಶ; ಜೀರು(ಸರ)ಗುಣಿಕೆಯ ಹಗ್ಗ: ಎನ್ನ 
ಬಗೆಗೆ ತಕ್ಕ ಠಾವೆಂದು. ನಟಿವಿಟಿಪಿಯ ಕೆಲದ ಕಿಜುಗೊಂಬಿನೊಳ್‌ ಸೆಜಗಂ 
ಕಟ್ಟಯುಜಕ£ರಿ3 ಲನಿಕ್ಸಿಕೊಳಲುಜ್ಞು ಗಿಸುತ್ತುಮಿರಲ್‌ (ದಶಕು. 
೨-೪೬ ವ); ವರುಣಕರಪಾಶವುರಿಲಾಗಿ ಮಾರುತನಗದೆತೂಗುತಿದೆ (ಚೆಬಷು. 
೨೧-೨೫) ; ಬಾದರಾಯಣನಿಕ್ಸಿದುರಿಲ [ಪಾಠಾಂ. ಉರುಳ್ಳ` ಉರುಳು] 
ಕಣ್ಣಿಗೆ ಸಿಲುಕುವರೆ (ಜೈಮಿಭಾ. ೨-೫೭) ; ಇಡುಗಾಣಂ ಸೊರ್ಕು ಸಿಲ್ಫು 
ರಿಲ್‌ ಕಿಜುಗೂಳಿ , . , ಎಂಬಿವಂ "ಕೊಂಡು (ರಾಜಶೇ. ೫-೧೧೪ ವ). 
ಉರಲು, : ಹರುಸದಿಂ ಕಾಲ್ಕಣ್ಣಿ ಬಡಿಗೋಲು ಬಲೆ ದೊಣ್ಣೆಯುರಲು 
ಭರ್ಜಿಯು ಕರದೊಳು (ಸಿದ್ಧಕಾ. ೬-೧೫). ಉರಳ್ಳು : ಹಗ್ಗದ ಉರಳು 
ಗಳಂ ದಾಪಿನ ಆನೆಗಳಂ ಸಜ್ಜುಮಾಡಿ (ಸೌಗಂಧಿ. ೨೪೬-೭). ಉರುಲ್‌ : 
"ಉರುಲ್ಲೊನೆ' ಪರಾ, ಉರು: “ಉಣ್ಣುರು)ಲು ತಂತ್ರಿ 
ಶೂಲಾಖ್ಯಮಕ್ಕುಂ? (ಮಂಗರಾ. ೧೧೨-೫); ನಮ್ಮಕ್ಕನರಮನೆಗಡಿ 
ಗಡಿಗೇಕೆ : ಬರಲೊಲ್ಲೆ ಬಂದಿನ್ನು ಪೋಸೆಯ: ನನ್ನ: ಕಾಲ್ಲುರುಲನಿಕ್ಕು 
ವೆನೆಂದುದಾಗ (ಭರಚ. ೯-೬೮) ; ಕೈತನು ಬಡತನದ ಉರುಲಿಗೆ ಸಿಕ್ಕು 


ಒದ್ದಾಡುತ್ತಾನೆ (ಮಣ್ಣಿಮ. ೨೧೯) ; ಮದುವೆಯಾದ 'ತೆಂಗೆಯರು ಇಬ್ಬರು |: 


ನಿನ್ನ ಕೊರಲಿಗೆ ಉರು ಲು”ಬಿ ದ್ವಿ ದ್ದಾ ರೆ (ಮಹಾಗ. ೨). ಉರುಳ್ಳ್‌ : 
“ವಿತಂಸಃ - ಉರುಳ್‌ ೫ (ನಾಚಿರಾ. ಕಿ) । `ಕುಪ್ಪುವ ಪುಲ್ಲೆಗಳ್ಳುರುಳ 
`ನೊಯ್ಯನೆ ಸೇರಿಸು (ಉದ್ಭಟ ೨-೫೧). *ಉ.ರುಳ್ಗಣ್ಣಿ' ಪರಾ. 
'ಉರುಳ್ಳು : ಸತಿಯ ಕಂಗಳೊಳೊಡ್ಡಿದುರುಳುಗಳೊ (ಬಸಪ ೪6-೪); 
ಕಾಲ್ಕಣ್ಣಿಯುರುಳು ಪಾಡಿಸಿಡಿ ಸೆಳೆಗಾಣ... ಕೂಡಿ( ನೇಮಿಸಂ.೨-೩೮); 
ಕಿತ್ತು ಹೊಟ್ಟಿಯ ಕೊಯ್ವರೊ ಬೊಚ್ಬಿರಿಯುತ್ತುರುಳುಹಾಕುವರೋ 
(ವಿದಾಕೃ. ೧೧೩-೨) ; ಈ ಮಾತು ನನ್ನ ಕೊರಳಿಗೆ ಉರುಳಾದಂತಾಯಿತು 
(ನಾಚಿಕೆ. ೨೬). 
ಉಕಲುಹಾಕು; ಉರುಲುಹಾಕು - ನೇಣುಹಾಕು; ಪಾಶಬೀಸು: 

ಅವನು ಉರಲುಹಾಕಿಕೊಂಡು ಸತ್ತನು (ರೂಢಿ) ; ಉರುಲುಹಾಕಿ ಕೊಲ್ಲು 
ವವನಿಗೆ ಕೊರಳ ಚಂದ ತೋರಿಸಿದರಂತೆ (ಗಾಜಿ). ಉರುಲಾಗು, ಉರುಲು 
ಅಗು-ನೇಣಾಗು; ಪಾಶವಾಗು : ಈ ಪಶುಪತಿತ್ವದ ಪಾಶವು ಸಾಹಿತ್ಯದ 
ಕೊರಳೊಳಗಿನ ಉರುಲಾದೀತು (ಪ್ರ ಬಂಧ. ೪೯); “ಏನು ಮಾಡಲಿ 
ಮಾನಾ? ಹಾರುವಲ್ಲಿಗೆ ಮುಳ್ಳು ಓಡುವಲ್ಲಿಗೆ,ಉರುಲುಆಗಿದೆಯಲ್ಲ್‌ ? 
(ಸಾವಿ ಸ. ೭೯). ಉರುಲಿನಹಗ್ಗ -:ನೇಣುಹಾಕಿಕೊಳ್ಳುವ ಹಗ್ಗ, 
—ಪಾಶ: ಸಗ್ಗ ಸಗ್ಗಸಗ್ಗವದೋ ಅದು ಉರುಲಿನ ಹಗ್ಗ (ಅರಳು. 
೪೧೨-೧೨). ಗದೇ..॥ ಶಮಿ. ಉರುವು; ಮಲ. ತೆಲು: ಉರಿ]: 

ಉರಿಲಿಂಗ (ನಾ). ಲಿಂಗಾಕಾರವಾದ ಜ್ಯೋತಿ; ಜ್ಯೋತಿರ್ಲಿಂಗ: 
ಉರಿಲಿಂಗಂ ದೆಸೆಯಿಂದಮಂದೊಗೆದುಡೋ (ಪಂರಾಮಾ. ೧೧-೧೪೨); 
ಉರಿಲಿಂಗಮನಾಲಿಂಗಿಸಲುಂ (ಜಗವಿ. ೭-೮೪ ವ); ಉರಿಲಿಂಗಂ ನಿಲ್ವ 
ವೊಲು ನಿಂದೇಳಜಕೆ ಪೇಳಜಕೆ (ಸೌಇಇ. IX-i, ೩೪೩-೨೫4 1226); 
ಉರಿಲಿಂಗಂಬೊಲು ಕೋಂಟಿ ಕರಂ ಕಣ್ಣೆ ವಿರಾಜಿಸಿತು (ಜಯಕಾ. ೧-೫೩). 

[ಉರ್ಮಿ * ಅಂಗ] 

ಉರಿವತ್ತಿ, ಉರಿಬತ್ತಿ (ನಾ). ಉರಿಯುವ ಬತ್ತಿ : “ಅಗ್ನಿಯೊಳು 
ಕಿಚ್ಚು ಗೋಲೊಳುರಿ:ವತ್ತಿಯೊಳು ಪಾವಕಮೆನಿಕ್ಕು? `(ಮಂಗರಾ. 
-೧೫೩-೬೨). ಉರಿಬತ್ತಿ : ಉರಿಬತ್ತಿದಾಸಯ್ಯ ಬಂದ (ರೂಢಿ). 


೭೪ 


0 


ಕಾರಿಶೀತೆ 


'ಉರಿಬತ್ತಿದಾಸಯ್ಯ- ಉರಿಯುವ ಬತ್ತಿಯುಳ್ಳ:ದೀಪದ(ಗರುಡೆ) 
ಕಂಬವನ್ನು ಹಿಡಿದು ಬರುವ ದಾಸಯ್ಯ. ' [ಉರ್ಮಿ *.ಬತ್ತಿ] 
ಉರಿವನೆ; ಉರಿಮನೆ (ನಾ). ಉರಿಯುವ ಮನೆ: ಕುಂತೀಕುಮಾರರ 
ಕರೆಸಿ ಕಟ್ಟೀಕಾಂತದಲಿ ಧೃತರಾಷ್ಟ್ರ ಭೂಪಾಲ ಬೆಜಗು ಬಿ ನ್ನ್ನಾಣ'ದ ಲಿ 
ಮಕ್ಕಳ ಮರುಳುಖಾಡಿದನೇನ: ಹೇಳುವೆನುರಿವ[ವಾ ಠಾ ೦. ಮನೆಯ 
ಬೀಡಾರದಲಿ ಬಿಡಿಸಲೈ ಮನದೆಂದೆ (ಕುವ್ಯಾಆ. ೮-೭೧): ಉರಿಮನೆ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಉರಿ * ಮನೆ]. 

ಉರಿವರಿ, (ಕ್ರಿ). ೧. ಉರಿಯಂತೆ ಹರಡು; ಜ್ವಾಲೆಯಂತೆ ವ್ಯಾಪಿಸು; 
ಅಗುರ್ವುರಿವರಿಯುತ್ತು ಮಿರ್ಪಣಿ ಬೃಹದ್ಬಡಬಾನಳನಂತೆ ತೋಜಕಿ 
(ಪಂಪಭಾ. ೮೯೯); ಉರಿವರಿವ ದಾವಶಿಖಿಯೊಳ್‌ ಪರಿತಂದೆಜಗುಜ 
ಪತಂಗವಿತತಿಯ ತೆಆದಿಂ (ಜಗವಿ. ೧೩-೯೨) ; ಭಾತುಗೆಟ್ಟುರಿವರಿನ ಬಿಸಿ 
ಲೊಳಗೆ ಕಾದ ಬಟ್ಟೆಯ ಹುಡಿಯೆ ಹರಳೊಳಗೆ: ಬಿಡ್ಡು ' (ಸಿದ್ಧರಾ. ೨-೩೯). 
೨. (ಆಲಂ) ಕೋಪದಿಂದ ಕೇಗು; ಸಿಟ್ಟಿಗೇಳು : ಉರಿವರಿವಗರಸು 
ತನದೊಳ್‌ ಪಿರಿದು ಖಳರ್‌' ಗಳಪುವಂತಿರೆ (ಜಗವಿ. ೧೭-೪೫೯). 

ಉರಿವರಿಯಾಗು - (ಆಲಂ) -ಕೋಪದಿಂದ' ಜ್ವಲಿಸು, --ಕೆಂಡ 

ವಾಗು : ಧವನೆ ನೀ ಮುನ್ನೇನಜಕಿಯ ಕಣ್ಣೆವೆಗಳುರಿಮ[ ವ್ರರಿಯಾದೊ 
ಡೆನ್ನವಯವವು ಕರಿಗುಂದಿಮವು (ಜೀವಂಚ. ೫-೧೮). ' [ಉರ್ಮಿ + ಪರ್ಕಿ] 

ಉರಿವರ್ಮಿ (ನಾ). ಉರಿ ಹರಡುವುದು." "ಉರಿವರಿವರಿ?.ನರಾ. 

(ಉರಿ + ಪರ್ಕಿ] 


| ಉರಿವರಿವರಿ (ಕ್ರಿ). ಉರಿಯ ದಾಳಿಯನ್ನಿಡು: ಪರನುಹಿಪರ ಬಿರುದಿನ 


238 


40 


4 


pr 


ಗರಿಮಮರಗುಂ ಕರಗುವ ತೆಜದಿಂದಿರದೆ ಕರಗುವಿನಮುರಿವರಿವರಿದುದು 
ತೇಜಂ ಪ್ರತಾಪ ಕಾಳಾನಳನಂ (ಮೈಆರಿ, ೧೯೨೯, ೩೫-೨೭ 1081). 
``[ಉರಿವರ್ಮಿ * ಪರ್ಕಿ]. 

ಉರಿವಾತು (ನಾ): ಅಸೂಯೆಯ `ನುಡಿ; ಚುಚ್ಚು ಮಾತು: 
ಕೋಷದಲಿ: ಹೊಗೆಸುತ್ತಿದುರಿವಾತುಗಳ ಸೂಸಿದರಪನಿಪನ: ಮೇಲೆ 
(ಕುವ್ಯಾ. -ರ೯). [ಉರಿ + ಮಾತು] 

ಉರಿವಿಸಿಲ್‌, ಉರಿಬಿಸಿಲು(:ನಾ). ಉರಿಯಂತೆ`ಉಗ್ರಪಾದ ಬಿಸಿಲು; 
ತೀಕ್ಷ್ಣವಾದ ಬಿಸಿಲು: ನೋಳ್ಪೆವೆಯೆರಡು `ಕರಿಕಶಿಯಾಗಿ ದೆಸೆಗಾ 
ವರಿಸುತಿರಲುರಿವಿಸಿಕೊಳಂತೆಡೆವಿಡದೆ ನಿಂದಿದು ೯ (ಬಸಪ. ೨-೧೩). 
"ಉರಿಬಿಸಿಲು : ಹೆಗಲು ಉರಿಬಿಸಿಲಿನಲ್ಲಿ ಚೆಂದು (ಮಣಿಸ. ೭೪); ಈ 

. ಉರಿಬಿಸಿಲಿಗೆ ಹೇಗೆ ಹೋಗಲಿ (ರೂಪಸಂ. ೬). - [ಉರ್ಮಿ + ಬಿಸಿಲ್‌] 

ಉರಿವುರಿ (ನಾ). ಉರಿಯುವ ಉರಿ; ಧಗಧಗಿಸುವ ಕಿಚ್ಚು; 
“ಉರಿಯ ಉರಿ” (ಸಂಷಭಾ.. ಕೋಶ) : ನರಗನುರಿಪಿದೊಡೆ ಕರಂಕೇ 
ಟ್‌ಸಿದಾತನ ತೇ:ಜ: ದ ಬೀಲಲನನುಕರಿಪುವಾದುವೊಗೆದುರಿವುರಿಗಳ್‌ 
(ಪಂಪಭಾ. ೧-೩೫). [ಉರ್ಮಿ * ಉದಕ 

ಉರಿಷೆಳಿಗು (ನಾ): ಉರಿಯ -ಬೆಳಕು; ಉರಿಯುವ ಬೆಳೆಕು : “ಎತ್ತಿದ 
ಪಂಜುಗಳುರಿವೆಳಗೆತ್ತಂ ಮಿಸುಗುವಿನಮೆಳ್ವಆಕಳ್ಟಆಕಿನುತ್ತುಂ (ಪೃ ಷ ವಿ. 
೧೦-೧೨). [ಉರ್ಮಿ + ಬೆಳಗ್ಳುಫ 

ಉರಿವೊಗು (ಕ್ರಿ). ಬೆಂಕಿಯನ್ನು ಹೊಗು; ಅಗ್ನಿಪ್ರವೇಶಮಾಡು : 
ಮಾನವರ ಪಾಣಿಗ್ರಹಣಕೊಪ್ಪೆನಾಂ ಪತಿಯೊಳುರಿಪೊಗ (ಪಾಳಾಂ. ವುಗ] 
ವೇಳ್ವುದಲ್ಲದೊಡೆ ವಿಧವೆಯಾಗಿರವೇಳ್ವುದು (ಜೈ ಮಿಭಾ. ೨೭-೧೩). 

“(ಉರಿ + ಫೊಗು] 
ಖುರಿಶಿಂಗಿ "ಉರಿಸಿಂಗಿ ನೋ. 
ಉರಿಶೀತ (ನಾ). ಚಳಿಜ್ವರ: ಉರಿಶೀತವಾಗಿ ನರಿ ಸತ್ತಿತು (ಗಾದೆ). 
[ಉರಿ + ಶೀತ] 


ಉರಿಸಿಂಗಿ, 


ಉರಿಸಿಂಗಿ,, ಉರಿಶಿಂಗಿ (ನಾ). ೧. (ವಿಷವಿಲ್ಲದ) ಒಂದು ಬಗೆಯ 
ಹಾವು: “ರಾಜಿಲಃ - ಎರಡು ತಲೆ ಉರಿಸಿ(ಪಾಕಾಂ. ಶಿ]0ಗಿ 3 (ಸಿದ್ಧಾಂತಿ. 
೬೫). ೨. ಒಂದು ಬಗೆಯ ವಿಷದ ಹಾವು: ಉರಿಸಿಂಗಿಗೆ ಗಣಿ 
ಮೂಡಿದಂದೀ ಖಳ ಪಿರಿದುಗ್ರಳೋಪದಿಂದಾಗ (ಅನಂಚ. ೨೪-೯೭). 
೩. ಒಂದು ಬಗೆಯ ಮಾದಕ ಮೂಲಿಕೆ: ಭಂಗಿಯ ಭಂಡಿಯಪಿನಿಯ 
ಕೊಟ್ಟಗೆಯುರಿಸಿಂಗಿಯ ಹೊಜಕಿಯುಮ್ಮತದ ಪೊಂಗಿದಿಟ್ಟಿಯ ಬೀಜದ 
ಹೇಆು ನಡೆದವಾಭಂಗನೇಮಿಯ ದಂಡಿನೊಡನೆ (ಕುರಾಸಾಂ. ೧೯-೧೦). 
೪. (ಆಲಂ) ಕೋಪಿಷ್ಕನಾದ ವ್ಯಕ್ತಿ: ಅವನೊಬ್ಬ ಉರಿಸಿಂಗಿ 
(ಕೂಢಿ). ಉರಿಶಿಂಗಿ: ೧. “ಎರಡು ತಲೆಯ ಉರಿಶಿಂಗಿ ಹಾವು” 
(ಅಮರ. ಟೀಕೆ). [ಉರಿ + ಸಿಂಗಿ) 

"ಉರಿಸು (ಕ್ರಿ). ೧. ಉರಿಯುವಂತೆ ಮಾಡು; ದಹಿಸು; ಸುಡು: 
ಉರಿಸುವುದೋ ನರಕದ ಕಡುದುಃಖ (ಆದಿಪು. ೫-೧೩); ಧಗದ್ಭಗೆಂದುರಿ 
ಸುಗುಮುಗ್ರಕೋಪಶಿಖಿಯಿಂ (ಧರ್ಮಾಮೃ. ೪-೨೩೭); ಬತ್ತಿಯನ್ನು 
ಉರಿಸಿದೊಡನೆ ಎಣ್ಣೆ ಆವಿಯಾಗಿ . , . ಪರಿವರ್ತಿಸುವ ರೀತಿಯಲ್ಲಿ ಈ 
ಒಲೆಯ ಬರ್ನರು ರೆಚಿಸಲ್ಪಟ್ಟದೆ (ಅಡುಸೌ. ೧೬). ೨. (ಆಲಂ) 
ಸಂಕಟಪಡಿಸು; ಸಂತಾಪಗೊಳಿಸು: ಹಡೆದವರು ಆ ರೀತಿಯಾಗಿ 
ನನ್ನನ್ನು "ಉರಿಸು?ತ್ತಿದ್ದಾರೆ (ಸುವಸಂ. ೧೯). [ಉರ್ಮಿ + -ಇಸ್ಕು] 

ಉರಿಹತ್ತಿಸು (ಕ್ರಿ). ೧. ಬೆಂಕಿ ಹತ್ತಿಸು, --ತಗುಲಿಸು : ನೀರೊಲೆಗೆ 
ಉರಿಹತ್ತಿಸು (ರೂಢಿ). -.೨. (ಆಲಂ) ರೇಗಿಸು: ಇಲ್ಲದ ಮಾತನಾಡಿ 
ಉರಿಹತ್ತಿಸಬಾರದು (ರೂಢಿ). [ಉರ್ವಿ * ಹತ್ತಿಸ್ಕು (ಆ ಪತ್ತಿಸ್ಕು)] 

ಉರು, (ನಾ). (ಪಾಠ, ಮಗ್ಗಿ ಮೊದಲಾದುವುಗಳನ್ನು) ಕಂಠಪಾಠ 
“ಮಾಡುವುದು ; ಗಟ್ಟಿಮಾಡುವುದು. 

ಉರುತೆಗೆ, ಉರುಹಚ್ಚು, ಉರುಹಾಕು, ಉರುಹೊಡೆ -ಕಂಠಪಾಠ 

ಮಾಡು; ಗಟ್ಟಿ ಮಾಡು: ನನಗೆ ಅಂಥ ಕೊರಳಿರುತ್ತಿದ್ದರೆ ಉರುತೆಗೆಯು 
ಕ್ತಿದ್ದೆ (ಸ್ವಪ್ನ ಹೊ. ೧೮೫); ನನಗೆ ಎರಡನೆಯ ತರಗತಿಯಲ್ಲಿ ಉರು 
ಹಚ್ಚುವ ಮಗ್ಗಿಕೋಷ್ಟಕ ಹೇಳಿದ್ದಾರೆ (ಶಾಲೆಮ. ೧೬); ಪುಸ್ತಕದಿಂದ 
ಉರುಹಾಕಿದ ಮಾತುಗಳನ್ನು ಚನ್ನಾಗಿ ಒಪ್ಪಿಸುತ್ತೀ (ಮಣ್ಣಿಮ. ೪೬) ; 
ಸಂಜೆ ಮುಂಜಾನೆ ಎಷ್ಟುರುಹಾಕಿದ್ರು A **ಆಗತಿದ್ದಿಲ್ಲಾ (ತಿಡುಗು. ೨೪); 
ವ್ಯಾಕರಣಸೂತ್ರ ಉರುಹೊಡೆಯುತ್ತಿದ್ದ ಶಿಷ್ಯನಿಗೆ ಉಪದೇಶಿಸಿದರು 
(ಜಗದಾ. ೧೬). ಉರುಹಾಕಿಸು - ಬಾಯಿಪಾಠ ಮಾಡಿಸು; ಕಂಠ 
ಪಾಠಮಾಡಿಸು : ಪ್ರತಿದಿನ ಸಾಯಂಕಾಲ ಅವಳು ಅವಸಿಂಡ ಉರು 
ಹಾಕಿಸುತ್ತಿದ್ದಳು (ರಂಗರೋ. ೧೪).[ದೇ.| ತಮಿ. ಉರು; ತೆಲು. ರೂಪು] 

ಉರು (ಗು). ೧. ವಿಶೇಷವಾದ; ವಿಸ್ತಾರವಾದ ; ಹೆಚ್ಚಿನ: ಅಮೃ 
ತಬ್ಬೆಕನ್ಷಿಯರುರದು ನೋನ್ತು ಸಮಾಧಿಯಿಂದರವರ ಮಕ್ಕಳಸಿಮಿತ್ತ . ... 
ನಿಲಿಸಿದರ್‌' (ಮೈ ಆರಿ. ೧೯೩೯, ೬೫-೧೫ ; 976) ; ಸವತಿಯರೆಂಬರಲ್ಲೆ 
ಮುಳಿಸಿಂಗುರುಕಾರಣ೦ (ಕಾದ ಂಉ. ೭೦); ಅನುಜರೊಡನಾಡುತಿಹ 
ಹಿರಿಯನುರು ಸರಸ (ಅಮತಂ. ೧೫). ೨. ಶ್ರೇಷ್ಠವಾದ; ಉತ್ತಮ 
ವಾದ; ಅನೋಘವಾದ. "ಉರುಗಜ್ಜ?' ಸರಾ. [ಸಂ.] 

ಉರುಂಡಿಸು "ಉರುಟಸು' ನೋ. 

ಉರುಂಬಲೆ, ಉಲುಂಬಲ, ಉಲುಂಬಲೆ (ನಾ). ಮೃತ್ಯು; ಮೃತ್ಯು 
ದೂತ (?): ನಿರಯಾಂಭೋಧಿಯೊಳಳ್ಳವಂಗೆ ಸತತಂ ಸಂಜೀವನಂ 
ಮುಕ್ತಿಸುಂದರಿಗಾಕರ್ಷಣಮಿಂತುರುಂಬಲೆಯ ಸಂಹಾರಕ್ಕಿದೇ ಮಾರಣಂ 
ದುರಿತೋಚ್ಚಾಟಣ ಮಂತ್ರಮಾಗಿ ಬಳಿಕೊಂದೇ ನಿನ್ನ ಪಂಚಾಕ್ಷರೀ ವರ 
ಮಂತ್ರಂ ಬಹುಮಂತ್ರವಾದುದಿಳೆಯೊಳ್‌ ಶ್ರೀ ಪಾರ್ವತಿ (ವಲ್ಲಭಾ 
(ಪಾವಶ. ೪೮). ಉಲುಂಬಲ: ಅನಿತಕ್ಕುಲುಂಬಲ ಮೊದಲಾದ ಮೃತ್ಯು 
ಗಳು ತನತನಗೆ ಹೇವರಿಸಿ , , , ಬಂದೆವೆ ನಾವು (ವೀಕೈಪು. ೨-೨೭-೪೯). 


೯೮೦ 


10 


25 


30 


45 


ಉರುಟಿಣೆ 


ಉಲುಂಬಲೆ : ನಿನ್ನಯ ಜನ್ನದೋಗರಕೆ ಬಾಯೊಜತರ್ಗೆ ವಿಪತ್ತು 

ತೋರ್ಕೆಯೀ ಜನ್ನಿಗನಪ್ಪವಂಗಿರದೆ ಸಾರ್ಗೆಯುಲುಂಬಲೆಯೆಂದನಾಕ್ಷಣಂ 

(ವೀರವಿ. ೧೦-೨೦). [?) 

ಉರುಂಬು "ಉಲುಂಬು? ನೋ. 

ಉರುಕು, "ಉರ್ಕು? ನೋ. 

ಉರುಕ್ಕು "ಉಲುಕು? ನೋ. 

ಉರುಕುಗೊಳ್‌ "ಉಲುಕುಗೊಳ್‌? ನೋ. 

ಉರುಕುಗೊಳಿಸು "ಉಜುಕುಗೊಳಿಸು' ನೋ. 

ಉರುಗಜ್ಜ (ನಾ). ಶ್ರೇಷ್ಠವಾದ ಕೆಲಸ: ತನಯನೆನಗೆಂದು ಮನ್ನಿಸಿ 
ತನಗುರುಗಜ್ಜ [ಮೆನೆ] ಪಾಕ ಶಾಸನನರ್ಧಾಸನಮೇಜಸಸಿ ನೀಆ € ಟಿ 
ಮನುಜಂಗಂ ಮಾನ್ಯ ಪದವಿಯಂ ಮಾಡಿದನೇ (ಗದಾಯು. ೩-೪೦). 

[ಉರು * ಕಜ್ಜ) 

ಉರುಗಣ್ಣು (ನಾ). ಓರೆಗಣ್ಣು; ಸೊಟ್ಟಿಗಣ್ಣು : ಅಳಿಗಣ್ಕೊ ಪೊಸ 
ನೀಲಿಗಣ್ಣೊ ಪೆರೆಗಣ್ಣೊ. ೫೫ ದುರ್ಮಾಂಸದುರುಗಣ್ಣೊ ಮೈಲಿಗೆಗಣ್ಣೊ 
ವಾತದಿಂ ಬಲಿದ ಕಣ್ಣೊ (ಮಹಾವಿ. ೭-೫೧). 

[€. ಉರುಗು (ಆ ಉಜುಗ್ಯು) * ಕಣ್ಣು (ಆ ಕಣ್‌)] 
ಉರುಗಲಿ (ನಾ). ಮಹಾಶೂರ ; ತುಂಬ ಶೂರ : ಅಳಿಗಲಿಗಳುವುರು 
ಗಲಿಗಳೆಲ್ಲರ ಭೀಮನುಳಿಯದೆ ನೆಲಕಿಶ್ಕಿ ದನು (ನೇಮಿಸಂ. ೨೫-೭೫). 

(ಉರು + ಕಲ್ಲಿ] 
ಉರುಗು "ಉಲುಗ್ಗು' ನೋ. 
ಉರುಗುಜಾಯಿ (ನಾ). ಸೊಟ್ಟಬಾಯಿ (ದಕ.8). 
[ಉರುಗು (ಆ ಉಣುಗ್ಳು) * ಬಾಯ್ಕಿ (ಆ ಬಾಯ್‌) 

ಉರುಗುರ (ನಾ). “ಅಮೇಧ್ಯ; ಮಲ” (ಜೀವಸಂ. ಕೋಕ): 
ಈಗಳೆ ಗೃಹಕ್ಕೆ ನೀಂ ಪೋಪಾಗಳ್‌ ಬೀಟ್ಮರ್ಕುಮುರುಗುರೆಂ [ಪಾಹಾಂ. 
ಊರಗೂಧಂ] ನಿನ್ನ ಶಿರೋಭಾಗಡೊಳದು ದಿಟಮಾದೊಡನಾಗತಮಂ 
ನಂಬು (ಜೀವಸಂ. ೧೩೩-೨೯ ವ). [?. Pತಮಿ. ಉರ- ಗೊಬ್ಬರೆ] 

ಉರುಟಣೆ, ಉರಟಣೆ, ಉರಟಾಣೆ, ಊಟಣಿ, ಊಟಣೆ (ನಾ). 
೧. ಮದುವೆಯಲ್ಲಿ ವಧೂವರರು ಹೂವಿನ ಚೆಂಡು, ತೆಂಗಿನ 
ಕಾಯಿ ಮೊದಲಾದುವುಗಳನ್ನು ಪರಸ್ಪರ ಉರುಳಿಸುತ್ತಾ ಆಡುವ 
ಆಟಿ: ಉರುಟಣೆ ಆರತಿಗಳಾದನು. ರಾತ್ರಿ ಭೋ ಜನವೂ ಆಯಿತು 
(ಕಭವಿ. 81, ೪) ; ಉರುಟಣೆ ಉಯ್ಯಾಲೆಗಳ ಹಾರಾಟದಲ್ಲಿ . . . 
ಮದುವೆಯ ಮೂರು ದಿವಸಗಳು ಜೆಳಗಿನ ಜಾವದ ಮೂರು ಕನಸಿನಷ್ಟು 
ಹಗುರವಾಗಿ ಕಳೆದು ಹೋಗಿದ್ದುವು (ಬಾಡಿಬ. ೮೨) ; ನಾಗಮ್ಮ ಸಾತೂ 
ವನ್ನು ಕೂಡಿಸಿಕೊಂಡು ಅವಳಿಗೆ ಕ್ರಮವಾಗಿ ಉರುಟಣೆ . . . ಹಾಡು 
ಗಳನ್ನು ಪಾಠಮಾಡಿಸಿದರು (ತಾಯಿಕ. ೧೫). ೨. ವಧೂವರರು 
ಪರಸ್ಪರ ಅರಿಸಿನ ಕುಂಕುಮಗಳನ್ನು ಹಚ್ಚಿ ಹೆಸರು ಹೇಳುವ 
ವಿನೋದ; “ಮದುವೆಯ ದಿನಗಳ ಅರಿಸಿನೆಣ್ಣೆ” (ಕರಾ). 
ಉರಟಣೆ : ೧. ಮುತ್ತೈದೆಯರು ಹಸೆ ಉರಟಣೆ ಮಂಗಳಾರತಿಗಳನ್ನು 
ರಚಿಸಿ. . . ಸಂತೋಷಪಡಿಸುತ್ತಿದ್ದೆರು (ಸೌಗಂಧಿ. ೧೩೩-೬). ಉರ 
ಬಾಣೆ: ೧, ಲಕ್ಷ್ಮೀರಮಣಗೆ ಮಾಡಿದ ಉರಟಾಣೆ (ವಾದಿಕೀ. 1, ೧೪೮). 
ಊಬಿಣಿ : ೨. ಲಗ್ನದಲ್ಲಿ ವಧೂವರರಿಗೆ ಊಟಣಿ, ಅಡಿಕೆ ಆಡಗಿಸೋಣ 
ವಧುವನ್ನು ಅಡಗಿಸಿ ಇಡೋಣ ಮುಂತಾದ ವಿನೋದಗಳು ನಡೆಯುತ್ತವೆ 
(ಕಧಾಗೆ. 6೧); ನಾನೆ ದಮಯಂತಿಯ ಊಟಣಿಯ ಸಮಾರಂಭಕ್ಕೆ 
ಹೊರಟರುವೆನು (ನಲದ. ೫೦): ಊಹಜಿಣೆ : ೧. ಮಾಧವ ಮದುವೆಯ 
ಕೈಕೊಳಲಮರರು ಮೋದ ಪೂಮಳೆಗರೆಯೆ ಊಟಣೆಯೊಳು ವಿಶ್ವ ನಾಟ 
ಕನುಸತಿಯರಿಗೆ ನೀಟಾದ ರೂಪನ ಬೇರೆ ಬೇರೆ ತೋರಿ (ಶ್ರೀಕೃಪಾ.೧೧೨). 


ಉರುಟಾಟ ₹೮ಗಿ 
ಉರುಟಣೆಹಾಡು, 'ಊಟಣಿಹಾಡು - ಉರುಟಣೆಯಲ್ಲಿ ಹಾಡುವ 
ಹಾಡು: ಒಂದು ಉರುಟಣೆಹಾಡು ಹೇಳು (ರೂಢಿ); ಮದುವೆಯ! 
ಉರುಟಣೆಹಾಡು ಚೆನ್ನಾಗಿತ್ತು (ರೂಢಿ) ; ಕೆಲರಸಿಕರಮಣಿಯರು ಮರೆ 
ಶಿರುವ ಊಟಣಿಹಾಡುಗಳನ್ನು ಭೂಮದ ಪದಗಳನ್ನು ನೆನಪುಮಾಡಿ 
ಕೊಳ್ಳುವುದರ ಸಲುವಾಗಿ (ದೇಯಾನಿ. ೧೫೨). 
[ಉರುಟ್ಕು.+' - ಅಣ್ಮೆ] 
ಉರುಟಾಟಿ, ಉರುಡಾಟ (ನಾ). ಹೋರಾಟ; ಪ್ರತಿಭಟನೆ: ಒಡೆಯ 
ಕೊಳುರುಟಾಟವಿದಾವೆಡೆಗಂ ಲೇಸಲ್ಲದೆಂದು ಪೇಟ್ಮಟ್ಟುವಂ (ಮಹಾನೇ. 
೧೧-೧೨೧); ಹುಲಿಯ ಉರುಟಾಟದಲ್ಲಿ ತ್ಯಾಂಪಣ್ಣನಿಗೂ ಗಾಯವಾ 
ಗಿತ್ತು (ತ್ಯಾಗಮ. ೩೮). ಉರುಡಾಟ : ಹುಲಿಯೊಂದಿಗೆ ಶ್ರೀನಿವಾಸಯ್ಯ |10 
ಉರುಡಾಟನಾಡುತ್ತಿರಲು ಹುಲಿ ನೆಲಕ್ಕೆ ಬಿದ್ದಿತು (ತ್ಯಾಗಮ. ೩೭). 
[ಉರುಟ್ಮು + ಆಟ] 
ಉರುಟಾಣಿ, (ನಾ). ಉಂಡೆ; ಗುಂಡಾದ ಮುದ್ದೆ: ಎವೆಗಳು ಬಿಳೀ 
ಸಾಸುವೆಗಳು ಇವಸ್ಟನ್ನೂ ಹುಡಿಮಾಡಿ ಆ ಚೂರ್ನದಿಂದ ಉರುಟಾ 
ಣಿಯಂ ಮಾಡಿ (ಕೃವಾಆ. ೧೦೦). 
[ಉರುಟು + ಆಣೆ (ಆ ಆಟ್ಕಿ)] 
ಉರುಟಾಣಿ, (ನಾ). ಮರದ ದಿಮ್ಮಿಗಳನ್ನು ಉರುಳಿಸಲು ಅಡಿಗೆ 
ಕೊಡುವ ತುಂಡು, ಸರಬು (ಕಿ). [ಉರುಟ್ಕು * ಆಣಿ] 
ಉರುಟಿಸು, ಉರುಡಿಸು (ಕ್ರಿ). ಗೋಲಿಯ ಹಾಗೆ ನೆಲದಲ್ಲಿ ಚಲಿಸು 
ವಂತೆ ಮಾಡು ; ಉರುಳಿಸು; ಬೀಳಿಸು : ಚಿಕ್ಕು ಹಾಲಿನ ಪಾತ್ರೆ |20 
ಯನ್ನು ಉರುಓಸಿಬಿಟ್ಟತು (ರೂಢಿ). ಉರುಡಿಸು:: (8). 
[ಉರುಟು + -ಇಸ್ಕು] 
ಉರುಟಿ, (ಕ್ರಿ). ಅತಿಕ್ರಮಿಸು; ಮಾರಿ ನಡೆ: “ಉರುಟು - ಅತಿ 
ಕ್ರಮಣೇ ” ( ಶಮಧಾ). [?] | 
ಉರುಟು, ಉರುಡು (ಕ್ರಿ). ೧. ಕೆಳಕ್ಕೆ ಬೀಳು: ಚೊಂಬು ಉರುಟ 25 
ಶಬ್ದಮಾಡಿತು (ಬಾಳಹೊ. ೩೧). ೨. ಉರುಳಿಸು; ತಲೆ ಕೆಳಗುಮಾಡು 
(೪). ಉರುಡು : ೧. ಕಾಲು ತಪ್ಪಿ ಉರುಡಿ ದಿವಾಸುಂದರಿಯ ಪದ 
ತಲದಲ್ಲಿ ಬಿದ್ದನು (ದೇವೀಚೌ. ೧೫೧). 
ಉರುಟಕೊಳ್‌ - ಉರುಡಿಕೊ; ಮಲಗಿಕೊ: ಹಾಗೇ ಸ್ವಲ್ಪ 
ಹೊತ್ತು ಉರುಟಕೊಂಡಿರಲಿ (ಪಂಯಾತ್ರೆ. ೨೫). ಉರುಡುಹಾಕು ಎ |30 
ಉರುಡಿಸು ; ನೆಲದಮೇಲೆ ಮಲಗಿಸು: ತಿಂಗಳ ಕೂಸನ್ನು ಅರುವೆಯ 
ಮೇಲೆ ಉರುಡುಹಾಕಿಕೊಂಡು ಆಡಿಸುತ್ತಿದ್ದಳು (ಮಲೆಮ; ೯೯). 
[ದೇ. ॥ ತಮಿ. ಉರುಟ್ಟು] 
ಉರುಟ್ಕು (ನಾ). ೧. ದುಂಡು; ಗುಂಡಾಗಿರುವಿಕೆ ; ಮೈತುಂಬಿ 
'ಕೊಂಡ್ಕಿರುವಿಕೆ : *ವೃತ್ತತೆಯತಿಕ್ರಮಣದಲ್ಲಿ ಅಜಿಯುರು[ಪಾಠಾಂ.ರೆ] |55 
ಟಿನಿರ್ಪದಂ” (ಶಬ್ದಮಂ. ೯೧); ಉರುಟು ಕದಳಿಯ ಕಂಬದಂತೆ 
ವರ್ತುಳವಾದ ಹರಿಯ ಪೀವರ ತೊಡೆಗಳಂ ಕಂಡೆ ಕನಸಿನಲಿ (ವಾಡಿಕೀ. 
೧-೧೧೨-೫) ; ನಿರುಪಮ ಜಾನುದ್ವಯಗಳ ಪೋಲ್ವ ಉರುಟು ಕದಳಿಮರ 
(ಕುಚೇಲೋ. ೫೯) ; ಉರುಟಾದದ್ದು ಉರುಳದೇ ಇರದು (ಗಾದೆ). 
೨. ಕೈಬೆರಳಿನ ಅಥವಾ ಕಾಲಿನ ಉಂಗುರ: *ಅಂಗುಳೀಯಕಂ | ೪ 
» . . ಉರುಟು? (ಸಿದ್ಧಾಂತಿ. ೧೭೪); ಕಾಲಿಗೆ ಜತೆ ಉರುಟುಮಾಡಿಸ 
ಬೇಕು (ರೂಢಿ). 
[ದೇ. ॥ ತಮಿ. ಮಲ. ಉರುಟ್ಟು ; ತುಳು. ಉರುಂಟು] 
ಉರುಟು (ಗು). ಒರಟಾದ; ನಯವಲ್ಲದ; “ನಾಜೂಕಲ್ಲದ ; 
ಸೊಕ್ಕಿನ; ಹುಂಬ” (ಜಾನಕೋ. ೨೧): ನೂಲು ಶೀರ ಉರುಟಾಗಿ, ಅವು|4 
ತೀರ ಬಡವರ ಆರಿವೆಗಳ ಹಾಗೆ ತೋರಪತ್ತಿ ದವು (ಮಂಬಯಿ. ೫-೨೬೮) ; 


15 


ಉರುಪಾಕೆ 


ಇವನ ಮೈಕಟ್ಟು ಉರುಟೂ ಅಸಹ್ಯ ವೂ ಇತ್ತು (ಇಂಗ್ಲಇ. ೧೧೨) | 
ಅದು ದೇಶೀ - ದಪ್ಪಾದ ಉರುಟು ಕಾಗದದಲ್ಲಿ ತೆಗೆಯಲ್ಪಟ್ಟತ್ತು 
(ಇಂದುಮು. ೧೪) ; ಕಡಮೆ ಬೆಲೆಯ ಉರುಟುಧೋತರಕೊಂಡು ಉಡ 
ಬೇಕಾಗಿ ಬಂದಾಗ ಅವನಿಗೆ ನಗೆ ಬಂದಿತು (ಇಪ್ಪಕ. ೩೫೯). "ಒಟು? 
ಪರಾ. [< ಒಅಂಟು] 


| ಉರುಟು (ನಾ). [ನಾಟ್ಯ] ನೃತ್ಯಕ್ಕೆ ಹೊಂದುವಂತಹ ಗೀತ ಕ್ರಮ: 


ನಸುನಗೆ ವದ ನದಲ್ಲಿ ಮಿಸುಗಲಾ ಯಿಂಗಿತಂಗಂಡುರುಟು ಸುಳುಹು 
ಪೇರಣೆ ಸಂಚುಗೆಳನು ತೋಟ (ಪಾಸೋಪು. ೧-೪೮) ; ಇಂಗ್ಲಿಷ್‌ ಸ್ವರ 
ಪ್ರಸ್ತಾರಕ್ಕೆ ಸಂವಾದಿಯೋ ಎನ್ನುವಹಾಗಿದ್ದ ಆ ಉರುಟುಗಳು ಅವರನ್ನು 
ಬೆರಗುಗೊಳಿಸಿದುವು (ರೂಪಸ, ೫೦). [?) 
ಉರುಟುಮುಖ (ನಾ).' ದುಂಡಾದ ಮುಖ; .- ಗುಂಡು ಮುಖ: 
ಏನೋ ನಮ್ಮ ಆಪ್ಪ ತಿಳಿಯದೆ ನಿಮ್ಮ ಉರುಟುಮುಖ ಕಂಡು ಮದುವೆ 
ಮಾಡಿಸಿದರು (ಕಾವೇರಿ. ೬೬). [ಉರುಟ್ಯು + ಮುಖ) 
ಉರುಡಾಟ "ಉರುಟಾಟ' ನೋ. 
ಉರುಡಾಡು (ಕ್ರಿ). ಎದುರುಬೀಳು ; ಪ್ರತಿಭಟಸು : ನೀನಿರ್ಪಿರವು6 
ಪರಿಭಾವಿಪೊಡೊಡೆಯರೊಳಿರದುರುಜಾಡುವ ಪಾಂಗಿದಲ್ಲೆ `(ನೇಮಿಪ. 
೧೧೯೭). [ಉರುಡು (ಆ ಉರುಟ್ಕು) + ಆಡು] 
ಉರುಡಿಸು "ಉರುಟಸು? `ನೋ. 


ಉರುಡು `ಉರುಟ್ಮು' ನೋ. 


ಉರುಣೆ (ನಾ). ಉಂಡೆ; ಉರುಳಿ. "ಉರುಣೆಗೆಯ್‌' ಪರಾ. 
[ಆ ಉರುಳಿ] 

ಉರುಣೆಗೆಯ್‌ (ಕ್ರಿ). ಉಂಡೆಮಾಡು ; ಉರುಳಿಯಾಗಿಸು ; ಗುಳಿಗೆ 
ಮಾಡು : ಎನ್ನ ಘುಟಕೆಯಂ ತಳುವದೀವುದೆನಲೈ ಕೌಂಕುಳ ಮಲಿನದೆಗೆ 
ದುರುಣೆಗೆಯ್ದು ಕುಡಲಂತದು ನೆಲೆಯಿನಾ ಘುಟಕೆಯಿಂ ಪತ್ತುಗುಣ 
ವಧಿಕದಿಂ ಲಲಿತಮಾಗಿರೆ ಕಂಡು (ಪಾಸೋಘು. ೭-೮೧). 

[ಉರುಣೆ * ಗೆಯ್‌ (೮ ಕೆಯ್‌;)] 

ಉರುತಳ್ಬ (ನಾ). ಶ್ರೇಷ್ಠವಾದ ಮಂಚ, --ಹಾಸಿಗೆ: ಸರಿವ್ರಾಜಕನು. 
ದೀಕ್ಷಿತ ತನ್ನ ಕೈಕೊಂಡ ನರರಿಗೆ ನಿಜಮಾರ್ಗವನು .ವಿರಚಿಸೆ ಮರಣವಾ್‌ಿ 
ಗಲು ಬ್ರಹ್ಮಕಲ್ಪದೊಳುರುತಳ್ಪದಲ್ಲಿ ಪುಟ್ಟಿ ದನು (ವರ್ಧಚ. ೩-೪೩). 

[ಉರ ತಳ್ಳ (= ತಲ್ಪ)] 

ಉರುತ್ತೆ (ನಾ). ಶ್ರೇಷ್ಠತೆ; ಅತಿಶಯತೆ : ಅಣಿಮಮೆಂಬುದಣುತ್ವಂ 

ವರಿಮಮುರುತ್ವಂ ಕ್ರಶಿಮಂ ವರಕೃಶತೆ'' (ವಸ್ತು ಕೋ. ೧೧೫-೨೮). 
[ಸಂ.] 

ಉರುಪ, ಉರುಪು (ನಾ). [ನಾಟ್ಯ] ನೃತ್ಯದಲ್ಲಿ ಒಂದು ಭಂಗಿ: 
ಗಿರಿಯೊಳಾಡುವನೊಮ್ಮೆ ಮುಗಿಲೊಳಾಡುವನೊಮ್ಮೆ ಸರಿತದೋಊನವನು 
ಜೊಂಕಹನು ಉರುಪ ನೇರಗಳ ಚಕ್ಕಡಿ ಚಿಂತು ಮೊದಲಾದ ಪರಿಪರಿ 
ನಾಟ್ಮದೋಜಕಿದನು (ಭರಡ. ೭೪-೯೧). ಉರುಪು: ಸಂಗೀತ:ವಾದ್ಮ 
ಶ್ರುತಿಯ ಕೇಣಿಕೊಂಡುರುಪು ತಿರುಪಭಿನವಕಳಾಸ ಪ್ರಮಾಣದ 'ಸುನೃ 
ತ್ತದಿಂ ಮೆಚ್ಚಿಸಿದಗಳಚ್ಶುತನನಚ್ಚರಿಯರಚ್ಚರಿಯೆನೆ (ಜೈ ವಿಭಾ. ೭-೧೫). 

[7] 

ಉರುಪಾಪ (ನಾ). ದೊಡ್ಡ ಪಾಪ : ಲೋಕದುರುಪಾಸವಂ ಹೊತ್ತ ಕುರಿ 
ಮರಿಯಂತೆ ಗಿಡುಗಗಳ ನಡುವೆ ತೊಡರಿದ ಕಪೋತಕದೆಂತೆ (ಗೊಲ್ಗೊಥಾ. 

[ಉರ್ದು * ಪಾಪ] 

ಉರುಪಾರ (ನಾ). ದೂರದ ತೀರ: ಪರಮಗುಣಪರೀತ ಕಾವ್ಯರತ್ನಾ 
ಕರದುರುಪಾರಮನೆಯ್ದುಗುಂ ಮಹಾತ್ಮಂ (ಕವಿರಾ. ೩-೨೩೦). 

[ಉರು + ಪಾರ] 


೩-೧೮). 


ಉರುಪ್ಪು 


ಉರುಪ್ರು "ಉರಿಪ್ಪು' ನೋ. 

ಉರುಪ್ತು "ಉರಿಪ್ಪು' ನೋ. 

ಉರುಬು, "ಉಟುಂಬ್ಬು' ನೋ. 

ಉರುಬು "ಉಜುಬ್ಯು' ನೋ. 

ಉರುಬೂಕೆ (ನಾ). “ಹೆರಳುಗಿಡ ” (ಅಮರ. ಟೀಕೆ). 

ಉರುಬೆ "ಉಜುಬೆ' ನೋ. 

ಉರುಬೇಗ (ನಾ). ಬಹಳವಾದ ವೇಗ; ತೀವ್ರವೇಗ: ಕಲಿ 
ಜಟಾಯು ಬಿರುಗಾಳಿಯುರುಬೇಗದಿಂ ಬೆಂಬತ್ತಿ ಮು ೦ ಚು ವ ವಿಮಾ 
ನಮಂ ಮುಸಲ ಸಮಪದ ಗದಾಘಾತದಿಂದಪ್ಪಳಿಸಿದನ್‌ (ಶ್ರೀರಾಮಾ 
೨೪೮-೫೪೫). [ಉರು + ಬೇಗ) 

ಉರುಮತಿ (ನಾ). ಶ್ರೇಷ್ಠಬುದ್ಧಿ; ಸುಜ್ಞಾನ: ನರ ಕವಿರಾಜರೆಲ್ಲ 
ರನು ಮರಳಿ ಮರಳಿ A EE NN ಕೊಡಲೆಂದು 

[ಉರ್ದು * ಮತಿ] 


[ಸಂ.7 


(ಶ್ರಿಪುಸಾಂ. ೨-೧೮). 
ಉರುಮಾರಿ "ಉರಿಮಾರಿ? ನೋ. 
ಉರುಮು (ಕ್ರಿ). ಮೇಲೆ. ಬೀಳು; ಮುತ್ತು; ಉರವಣಿಸು : ಉರು 

-ಮುತೋರೋರ್ವರಿಗೆ ಸತ್ವಾದ್ವಿರಸದೊಳು ಪಿಂದೊತ್ತಿ ತಿರ್ರನೆ ತಿರುಹುತ 

(ಜಿನಭಾ. ೭೫-೫೬) ; ಶನಿಗಳು ನೆ ಮ್ಮದಿಯಾಗಿ ಚಿಂತೆ ಮೂಡ್ಲಿಕ್ಕೂ 

ಬಿಡೋದಿಲ್ಲ ಹೀಗೆ ಉರುಮಿಕೊಂಡು ನಾಡೋಡಿಯವರು ಧಡಧಡನೆ 

ಹೋಗಿ ಬಾಗಿಲು ತೆರೆದು (ಕಾಬಯಾಾ. ೨೪). 

'[€. ಉಣುಂಬ್ಮು. / ತೆಲು, ಉರುಮು] 

ಉರುಮೆ (ನಾ). ಒಂದು ಬಗೆಯ ತಾಳವಾದ್ಯ: ಉರುಮೆ ನುಣ್ಣನಿ 
ಗಾಣಿಸೆ (ರೇವಣ. ೩೧-೪೫) ; ವೇಣು ಡಿಂಡಿಮ ಬುರುಗು ತಾಳ ಚೆಂಗುಂ 
ಪ್ರವಾಂಗಂ ತೆತ್ತಿಯುರುಮೆಗಳನು (ಪ್ರಭುಫ. ೪-೯೮); ಕಿನ್ನರಿ ವುರುಮೆ 
ಮದ್ದಳೆ ತಾಳ (ಯಾದವ. ೧೧-೪೪). [?] 

ಉರುಲ್‌ "ಉರಿಲ್‌? ನೋ. 

ಉರುಲು, "ಉರಿಲ್‌? ನೋ. 

ಉರುಲ್ಲು "ಉರುವಲು? ನೋ. 

ಉರುಲುವಲೆ "ಉರುಳ್ವಲೆ' ನೋ. 

ಉರುಲೊಡ್ಡು, ಉರುಳೊಡ್ಡು (ಕ್ರಿ). ಪಾಶವನ್ನು ಒಡ್ಡು ; ಜೀರು 

(ಸರ) ಗುಣಿಕೆ ಹಗ್ಗ ಹಾಕು: ತ್ರೋಮಿಕ್ಯುತುರುಗಂಡಿಗುರುಲೊಡ್ಡುತೆ 

(ಪರಶು. ೨೧-೩೦). ಉರುಳೊಡ್ಡು : ಉರುಳೊಡ್ಡುವುದಕ್ಕಾಗಿ ಅದೇ 

ಕಮರಿಯ ಕಡೆಗೆ ಬಂದೆ (ಕುಡಿಕೂ. ೧೭೨). 

[ಉರುಲ್‌ (ಆ ಉರಿಲ್‌) + ಒಡ್ಡು) 
ಉರುಲ್ಲೊಲೆ, ಉರುಳ್ಗೊನೆ (ನಾ). ಜೀರು (ಸರ)ಗುಣಿಕೆಯುಳ್ಳ 
ಹಗ್ಗದ ಕಟ್ಟು: ಖಗಮೃಗವ್ರಾತಮಂ ಪಾತಮಂ ಮಾಡಿದರ್‌ ಕೂಡೆ 
ಕೂಡೆ ಸಿಡಿಗುಂಡು ಬಡಿಕೋಲ್ಗಳುಲುಬೆಯಿಂದಿಉುಬೆಯಿಂದಿಡುಗವಣೆ 

ನೇಣುರು ಲ್ಲೊ ಲೆಗಳಿಂ ಬಲೆಗಳಿಂ ಜಡಿದು (ಜೈ ಮಿಭಾ. ೨೮-೪೭). 

ಉರುಳ್ಲೊ ನೆ: ಕೊನೆನಾಳೆ ಕುಸುಮಮಂಜರಿ ಮುಖ್ಯಶಾಲಿಯ 

ಕೊನೆಗಳನಗಿವ ಕೀರಗಳು ಕೊನೆಗಣ್ಣ ಪಾಮರಿಯರ ದಿಟ್ಟ ಗಣ್ಣುರುಳ್ಳೊನೆ 

ಯೆಂದು ಕೊನೆಗೆ ಪಾಅದುವು (ನೋಹತ. ೨-೪೪). 

[ಉರುಲ್‌ (ಆ ಉರಿಲ್‌) + 'ಕೊಲ್ಕೆ] 
ಉರುವಣಿ "ಉರವಣೆ? ನೋ: 
ಉರುವಣಿಗೆ "ಉರವಣಿಗೈ' ನೋ. 
ಉರುವಣಿಸು "ಉರವಣಿಸು' ನೋ. 
ಉರುವಣೆ "ಉರವಣೆ? ನೋ. 
ಉರುವಲ "ಉರುವಲು? ನೋ. 


ಕಲಿ 


ಳೂ 


20 


25 


48 


ಉರುಹು 


ಉರುವಲಮನೆ (ನಾ). ೧. ಉರಿಯ ಮನೆ: ಇದು ಉರುವಲ ಮನೆ. 
ಮೂಸಿ ನೋಡಿದರೆ ಕೊಬ್ಬು, ತುಪ್ಪ, ಅರಗು ಇವು ಬೆರೆತಿರುವುದರ ವಾಸನೆ 
ಬರುತ್ತದೆ. ಬೇಗ ಹೊತ್ತಿಕೊಳ್ಳಲೆಂದು ನಾರು ಸಜ್ಜರಸಗಳನ್ನು ಉಪ 
ಯೋಗಿಸಿದ್ದಾರೆ . . . ಎಂದನು (ವಚಭಾ. ೩೨). ೨. ಸೌದೆ ಇಡುವ 
ಮನೆ, --ಕೋಣೆ. 

[ಉರುವಲ (ಆ. ಉರುವಲು) + ಮನೆ] 

ಉರುವಲು, ಉರವಲ, ಉರುಲ್ಕು, ಉರುವಲ (ನಾ). ಸೌದೆ; 
ಇಂಧನ; ಕಟ್ಟಿಗೆ: ಇಮಾರತಿನ ಕಟ್ಟಗೆಯನ್ನೂ ಉರುವಲನ್ನೂ 
ತೆಕ್ಕೊ ಳ್ಳು ನರು rR, ೨೩); ಹೇನಾಡಿಧೆ ಹೆಂಡದಲ್ಲಿ ಸಹನಟ 
ಬಾಳ್ಳೊ ಎಡದಲ್ಲಿ (ಮುಕ್ತ ಕಂ. ೬೨-೭); ಕದ್ರಾದಿಂದ ಕಾರವಾರಕ್ಕೆ ಉರು 
ವಲಿನ ಗೂ ಇಮಾರತಿನ ಕಟ್ಟಗೆಗಳು ಜಲಮಾರ್ಗದಿಂದ ಹೋಗುತ್ತೆ ವೆ 
(ಕಾರವಾ. ೧೮). ಉರವಲ: *ಸಮಿಧ್‌-ಒಣಗಿದ ಕಟ್ಟಿಗೆ, ಉರವಲ” 
(ಗಂಗಾಮ. ೩೨೩). ಉರುಲ್ಕು : “ಉರುವಲು, ಕಟ್ಟಿಗೆ "(ಜಾನಕೋ. 
೨೧). ಉರುವಲ: ಉರುವಲ ಹಾಕದಿದ್ದರೆ ಬೆಂಕಿ ಆರಿಹೋಗುತ್ತದೆ. 
ಉಳಿದ ಮರಗಳು ಉರುವಲಕ್ಕೆಂದು ಉಪಯೋಗವಾಗುತ್ತನೆ (ಕಪಪ. 

[ಉರುವ್ಯ (ಆ ಉರಿಪ್ರೈ)`* -ಅಲು (ಆ -ಅಲ್ಫ್‌)] 

ಉರುವಾರು (ಕ್ರಿ). ಚಾಚು; ಚೆನ್ನಾಗಿ ಬಳಿ (?): ತುರಗ ಕರಿಗಳು 
ಕರಭಯಳಗನನೇಜಕಿ ಪುರದ ಬೀದಿಯೊಳು ಸಂದಣೆಸಿ ಉರುವಾರಿ ಗುಡಿಸ 
ಲೆಂದೆಯ್ದಿ ತಿರುಗುವುದೊಂದಿರವ ನಿನ್ನೇನೆನ್ನಬಹುದು (ಅನಂಡ. ೧-೧ಕ್ಕೆಂ). 

[1] 

ಉರುವಿಗೆ (ನಾ). ಒಂದು ಗ್ರಾಮದ ಹೆಸರು: ಉರುವಿಗೆ ಗ್ರಾಮ 
(ಕ. 11, ೩-೩೪; 693). (2) 

ಉರುವು, "ಉರಿಪ್ರು' ನೋ. 

ಉರುವ್ರು."ಉರಿಪ್ಪು' ನೋ. 

ಉರುಶು (ನಾ). ಒಂದು ಸಂವತ್ಸರದ ಹೆಸರು; ವಿಷು: ಶಾಲಿವಾಹನ 
ಶಕ ವರುಷ ೧೪೪೩ನೆಯ ಈ ಸಂವತ್ಸರದ ವಯಿಶಾಖ (ಕಇಆ. 
೭೨-೯-೨ ; 1521). [< ಸಂ. ವೃಷ] 

ಉರುಸತ್ತ್ವ (ನಾ). ಅಧಿಕವಾದ ಶಕ್ತಿಯುಳ್ಳವನು": ಉರುಸತ್ತ್ವನ್ನನ್ನಿ 
ಸೇನಪ್ರವರ ಮುನಿವರನ್ನೇನಲೋಕಕ್ಕೆ ಸನ್ಹಾನ್‌ (ಎಕ. 11, 
700). [ಉರು + ಸತ್ವ) 

ಉರುಸರ (ನಾ). ಬಲವಾದ ಧ್ವನಿ; ಗಟ್ಟಿಯಾದ ಕೂಗು : ಅತನು 
ರುಸರದಿನಿನಿಸಾಕೂತಮನಾಂ ಜಡನೆನಜೀದೆನೆಂದೊಡೆ ನೀತಿಖ್ಯಾತರಿರಗಾಧ 
ಬೋಧ ಸಮೇತರಿರಅವವರಿನಿತನಆಕಿಯಲೆವೇಡಾ (ಶಾಂತಿಷು. ೨-೬೦). 

[ಉರ್ದು + ಸರ್ಕ] 

ಉರುಸು, ಉರಸು (ನಾ). ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ; 
ಅಂದು ನಡೆಸುವ ಜಾತ್ರೆ; “ಮುಸಲ್ಮಾನದೇವರ ಮಹೋತ್ಸವ” 
(ಜಾನಕೋ. ೨೧) : ವರುಷಕ್ಕೊಮ್ಮೆ ಆಗುವ ಉರುಸಿಗೆ ಸುತ್ತಲಿನ ಹಳ್ಳಿಯ 
ಜನರು ಬಂದು ಹೋಗುವುದುಂಟು ಚಾ ೩೯); ಆಗ ಮುಸಲ್ಮಾನರ 
ಉರುಸುಗಳು ಮುಗಿಯುವ . . . ಕಾಲವಾದ್ದರಿಂದ (ದೇ ವ ಆ. ೩೧). 
ಉರಸು: ಹವಣೂರಿಗೆ ಹೊಂಟದೇಪ್ರಿ, ಸ್ವಾ ಮಿ. ಉರಸು. ಕುಸ್ತಿ ಮಾಡಾಕೆ 
(ಎಳಿಕ. ೧೫). [4-ಅರೆ. ಹಿಂ. ಉರುಸ್‌, ಮರಾ, ಉರೂಸ್‌], 

ಉರುಸೊಪ್ಪು (ನಾ). ಶ್ರೇಷ್ಠವಾದ ಸೊಪ್ಪು : ಕೆಸಗಸಿಯಗಸಿನುಗ್ಗಿ 
ಸೊಪ್ಪುಗಳನ್ನು ಕೋಳಿಕಾಲಿನ ಸೊಪ್ಪು ಗೊ ಜಿಹ್ವ ಶಾನಕಾವಾಲ 
ಖರಕರ್ಣದುರುಸೊಪ್ಪುವಂ ಭೂಛತ್ರಮಂ ಬಿಟ್ಟನಾ ಗುರುವರಂ 

[ಉರ್ದು * ಸೊಪ್ಪು) 


೭-೧೪). 


೮೮-೪,; 


(ಮಹಾವಿ. ೧೧-೩೫). 


ಉರುಹು "ಉರಿವ? ನೋ... 


ಉರುಳ್‌ 


ಉರುಳ್‌,, ಉರುಳ್ಳು (ಕ್ರಿ). ೧. ದುಂಡಾದ ವಸ್ತು ನೆಲದಲ್ಲಿ ಚಲಿಸು 
ವಂತೆ ಚಲಿಸು; ಕೆಳಕ್ಕೆ ಬೀಳು; ಹೊರಳಾಡು : *ಉರುಳ್‌ - ನಿಮ್ನ 
ಪತನೇ” (ಶಮಧಾ); ಅವರ್ಗೆಳನಿಬರುಂ ಪೆಜಗಣ್ಣುರುಳ್ನು ಬಿಲಕ್ಟೊಡೆ 
(ವಡ್ಡಾರಾ. ೯೬-೭); ಬೀರರೆರ್ದೆವಟ್ಟುಗಳ್‌ ತೊಟ್ಟನೆ ಬಿರಿಯೆ ಸುರುಳು 
ತೆರಳ್ಹು ಪರೆದೋಡೆ (ವರ್ಧಪು. ೩-೪೩ ವ); ಪೀತಾಂಬರ ತಲ್ಪದೊಳುರು 
ಳ್ವೈಳೆಯನನೆತ್ತುವ ಭಾಗ್ಯಂ ಮುನ್ನಂ ನೋನದರ್ಗುಂಟೀ (ಜಯ ಕಾ. 
೨-೩೬); ಗಿರಿಯತ್ತಣಿಂ ಕಲ್ಲುರುಳುದು (ಶಬ್ದಾನು. ಪಿ೨೧ ಪ್ರಯೋ). 
೨. ಬೀಳು; ನಾಶವಾಗು; ಸಾಯಿ: ಸಂಸ್ಕೃತಿವಾರ್ಧಿಯಲ್ಲಿ ಬಿರ್ದು 
ರುಳದೆ ವೀರವೃತ್ತಿಯನೆ ಪಾಟಸಿ (ಧರ್ಮಾಮೃ. ೧೨-೫೦); ಧರೆಯೊಳ್‌ 
ಮೇಣ್‌ ಪುಟ್ಟ ಪುಟ್ಟುತ್ತುರುಳ್ವ ನರರ ಮೇಲುರ್ಬಿ ಕಬ್ಬಂಗಳಂ ಬಿತ್ತರಿ 
ಸುತ್ತುಂ.. .ಕಬ್ಬಿಗರ್‌ ಕೆಟ್ಟುಪೋದರ್‌ (ರಾಜಶೇ. ೧-೧೯). ಉರುಳ್ಳು : 
೧. ಭಗದತ್ತನುರುಳಿದನು ಗೆಜದಿಂದ (ಕುವ್ಯಾದ್ರೋ. ೩-೭೬); ಉರುಳು 
ವಂಬಕ ವಾರಿಬಿಂದುವ ಬೆರಳಕೊನೆಯಲಿ ಮಿಡಿದು (ತೊರರಾ. ೨-೨-೧೧) ; 
ಉರುಳುವ ನರಳುವ ತೆರಳುವ ಹೊರಳುವ ಬೆರಳ ಕಚ್ಚುವ ಬೇಡಿಕೊಳ್ವ 
(ಕಂನವಿ. ೧೫-೫೦) ; ಉದ್ದು ಉರುಳಿದರೆ ಹೆದ್ವಾರಿ ದಾಟೀತೇ (ಗಾದೆ). 
೨. ಧರಣಿಸತಿಗಳು ಹತ್ತುಸಾನಿರವುರುಳಿತಾ ದಿನಸದಲಿ ಹಿಂದಣ ಕೊಜತೆ 
ಯುಳಿಲೆಕ್ಯಕ್ಕೆ ಕೊಂದನು ಹತ್ತುಸಾವಿಕೆವ (ಕುವ್ಯಾಭೀ. ೯-೨೧). 
ಉರುಳಾಡು - ಅತ್ತಿತ್ತ ಹೊರಳು; ಸುತ್ತು: ಅವನು ನೆಲದ ಮೇಲೆ 
ಬಿದ್ದು ಉರುಳಾಡಹತ್ತಿದನು (ಮುಂಬಯಿ. ೨-೧೬) ; ಹಾಸಿಗೆಯ ಮೇಲೆ 
ಹಾಗಿಂದೆ ಹೀಗೆ" ಉರುಳಾಡುತ್ತಿದ್ದೆ (ಆಲಹೂ. ೪೬): ಉರುಳೆಗಡಿ ಎ 
ಉರುಳಿ ಹೋಗುವಂತೆ ಕಡಿ, ಕತ್ತರಿಸು: ಉರುಳೆಗಡಿದನು 
ಪಾರ್ಥನಶ್ವತ್ಥಾ ಮನಂಬುಗಳ (ಕುವ್ಯಾವಿ. ೯-೪೨); ಪರಬಲದ ಮೋಹ 
ರದ ಸನ್ನಾಹವನು . , , ಶಿಶುಪಾಲ ಉರುಳೆ[ಪಾಕಾಂ. ೪]ಗಡಿದನು 
(ನಿಭಾಗ. ೧೦-೮೦-೨೪). | 
(ಬೇ. | ತಮಿ. ಉರುಳ್‌ ; ತುಳು. ಉರುಂಟು; ಕೊಡ. ಉರಿಡ್‌ 
ಉರಟ್‌ ; ತೆಲು. ಉರಲು, ಉರ್ಲು] 
ಉರುಳ್ಕ್‌ "ಉರಿಲ್‌? ನೋ. 
ಉರುಳಾಣಿ (ನಾ). ಮರದ ದಿಮ್ಮಿಗಳನ್ನು ಉರುಳಿಸಲು ಅಡಿಗೆ 
ಕೊಡುವ ತುಂಡು, --ಸರಬು (ಕ). [ಉರುಳು + ಆಣ್ಕಿ] 
ಉರುಳ್ಳಿ, ಉರಳಿ, ಉರುಳೆ, ಉಳ್ಳಿ (ನಾ). ೧. ಗುಂಡಾದ ವಸ್ತು; 
ಉಂಡೆ; ಗುಳಿಗೆ: ಗೋಲಿ: ಸವಿಗಿಂಬಾಗಿ ರತರಾಗದುರುಳಿವೊಲಾಗೆ 
ಕರಂ ಬೀಗಿ ಬಾಯ್ಗಳಂ ಚುಂಬಿಸಿದೆರ್‌ (ಕಾವ್ಯಸಾ.೬೭೭ ಶೂದ್ರಕ); nl 
ಗಳೆಲ್ಲ ಮೊಂದುರುಳಿಯಾಗಿ (ಪಂಪಭಾ. ೬-೬) ; ಕುಂಕುಮದುರುಳಿಯ 
ನನುಕರಿಸಿರ್ಪ ಮಡಂಗಳ್‌ (ಧರ್ಮಾ ಮೃ. ೧೦-೧೪೫); ಕರಿಗಳಿಲ್ಲದ 
ಕಾಡು ಮಾಣಿಕದುರುಳಿಯಿಲ್ಲದ ಬೆಟ್ಟಿ (ಸಾಳ್ವಭಾ. ೧-೫೯) ; ತನಿಮಿಂಚಿ 
ನುರುಳಿ ತನ್ನನ್ನೆ ತೂಗುವಂತೆ (ಹೃದಸ. ೪-೫). ೨. ದುಂಡಾದ ಪಾತ್ರೆ: 
ಕರಿಯಲು. . . ಬಾಣಲೆ ಅಥವಾ ಉರುಳಿಯನ್ನು ಉಪಯೋಗಿಸುತ್ತಾರೆ 
(ಅಡುಸೌ. ೯೦). ಷಿ. ಸುತ್ತಿದ ಸುರುಳಿ: ರತ್ನೆಗಂಬಳಿಗಳ ಉರುಳಿಗಳು 
(ಬಿಟ್ಟ. ೧೦೬-೯). ಉರಳಿ : ೧. ರಸಂ ಪರಮಾನಂದರಸಂ ಸುರತರು 
ಗಳ್‌ ಸನಿಯುರಳಿ ಪುರುಳಿಯರಗಿಳಿಯ ರವಂ (ಶಾಂಶಿಪು. ೬-೯೮); 
“ಉರಿ... ಉರುಟು, ವೃತ್ತ (ಕಸಾಪ. ೨-೧೭೯). ಉರುಳೆ: 
೧. ಒಡಗಲಸಿ ಹಲ್ಲೆಯ ಮಾಳ್ಕೆಯೊಳು ಕೆಲವನುರುಳೆಯಂ ಕೆಲವನಸಿದಾಗಿ 
ಕೆಲವಂ ಮಾಡಿ (ಸೂ ಪಶಾ. ೪-೬೧); ಹಿಗ್ಗಿನೊಂದು ಉರುಳೆಯಂತೆ 
ಅವಳ ಮುಖದ ಮಂಡಲ (ಸೂರ್ಯಪಾ. ೧೧೮-೧) ; ಗೋ  ದಾವರಿ 
೬ «ಎ ಉರುಳೆಗಳನ್ನು ಮಾಡಿ ಅವನ್ನು ಕೋಡುಬಳೆಯಂತೆ ರಚಿಸುತ್ತ ; 
(ರಕ್ತಧ್ವ. ೧೧೪). ೨. ಹಾಲುಕಾಸೋಣವೆಂದರೆ ಒಂದುರುಳೆಯಿಲ್ಲ' (ರೂಢಿ). | 


A 


| ೯೮೩, 


pe 


ಕ್ರ 


20 


25 


30 


43 


ಉರುಳಿಸು 


ಉಳ್ಳಿ : ಗಜ್ಜುಗದ' ಬೇರಿನ ತಿಗಡು, ಬೆಳ್ಳುಳ್ಳಿ ಇವಂ ಸಮಾನಂಗೊಂಡು 
ಅರೆದುಳ್ಳಿಯಂ ಮಾಡಿ ಒಂದು ಗುಳಿಗೆಯಂ ಕೊಳ್ಳಲು ಮೂತ್ರಕೃಚ್ಛ,ಂ, 
ವಾತಪ್ರಮೇಹ ಸಹ ಗುಣಮಕ್ಕುಂ (ಸಕವೈ. ೩೯೭). 
ಉರುಳಿಮಾಡು - ಉಂಡೆಮಾಡು ; ಸುರುಳಿಮಾಷು : ಪ್ರಳಯ 
ದುರಿಯನುರುಳಿಮಾಡಿದಂತೆ (ಪಂಪಭಾ. ೧೦-೮೦ ಪ); ಕಂಡರಿಸೆ ಮರಾಳ. 
ವಪ್ಪುರುಳಿಮಾಡಿ ಸರಂಗೊಳೆ (ಜಗವಿ. ೧೬-೧೦೯). ಉರುಳಿಯಾಗು ಎ 
ಉಂಡೆಯಾಗು; ದುಂಡಾಗು: ರಜೋಗುಣದುರುಳಿಯಾದುದು ಲೋಕ 
ವೆನೆ ಘಾಡಿಸಿತು ಪದಧೂಳಿ (ಕುವ್ಯಾಜ್ರೋ. ೪-೫೮). 
[ಉರುಳ್ಳ್‌ + -ಣ್ಯ?) 
ಉರುಳ್ಳಿ (ನಾ). ಒಂದು ಬಗೆಯ ಹಕ್ಕಿ. "ಉರುಳಿಹೆಕ್ಕಿ' ಪರಾ. 
[ದೇ. 1. ತಮಿ. ಮಲ. ಉರುಳಿ, ಉರ್ಲಿ] 

ಉರುಳಿಕೆ (ನಾ). ಉರುಳುವಿಕೆ (8). ([ಉರುಳ್‌ *,-ಇಕೆ] 

ಉರುಳಿಕ್ಕು (ಕ್ರಿ). ಮಗುಚಿಕೊ; ಬೋರಲಾಗು : ಅಂಬೆಗಾಲಿಟ್ಟುರು 
೪ಿಕ್ಕಿ ಕೂಗಿತು ಫೊನ್ನಗೊಂಬೆಗಳಡಿಗೆಜಗಿದಂತೆ (ಜೀವಂಸಾಂ. ೭-೪). 

| [ಉರುಳ್‌ + ಇಕ್ಕು] 

ಉರುಳಿಗುರುಳ್‌ (ನಾ). ಸುರುಳಿಯಾದ ಮುಂಗುರುಳು; ಗುಂಗುರು 
ಕೂದಲು : ಸುರ್ಕುಅದುರುಳಿಗುರುಳ್‌ ನಸು ಸೊರ್ಕಿದ ಕುಡಚಡೂಚುಕಂ 
ಬೆಳರ್ತಧರೆಂ (ಆದಿಪು. ೧೧-೧೪೯) ; ಕಲ್ಹಲೆಯ ಬಟ್ಟಿನಿಪ್ಪವಳ ಪೊದಯ್ದು 
ರುಳಿಗುರುಳ್ಳ (ಮಲ್ಲಿಪು. ೩-೮೩) ; ಸುರ್ಕುಂಗುರುಳ ಸುಟ್‌ಗುರುಳ ನಿಡು 
ಗುರುಳುರುಳಿಗುರುಳ ತುಂಬಿಗುರುಳ ಗೋಪಸ್ತ್ರೀಯರ್‌(ಜಗವಿ.೪-೧೨೫). 

[ಉರುಳಿ + ಕುರು೪*] 

ಉರುಳಿಗೊಳ್‌ (ಕ್ರಿ). ೧. ಗುಂಡಾಗು; ಸುರುಳಿಯಾಗು; ಗುಳಿಗೆ 
ಯಾಗು; ಯಶಮೆ ತೆರಳ್ದುರುಳಿಗೊಂಡಂತಿರ್ದ. ಶಂಖಮಂ ಬಾಸಣಿಗೆ 
ಗಳೆದು (ಸಂಪಭಾ. ೬-೩ ವ); ಉರುಳಿಗೊಂಡಿರ್ಪುದೀ ಕೇಶಮಾ ದೃಗ್ಕು 
ಗಳಂ ಕನ್ನೆಯ ಲಂತಿರ್ದಪುದು (ಕಾದ:ಂ ಉ.. ೬೩೨); ಪೊಲ್ಲಮೊಯೆಲ್ಲ 
ಮೊಂದುರುಳಿಗೊಂಡವೊಲಾದೊಡಲೊಳ್‌ ಕಡಂಗಿ ಪೆಂಪೆಲ್ಲಮಡಂಗಿ ನಿನ್ನಿ 
ರವಿದೇಂ ಗಳ (ಜೀವಸಂ. ೭-೪). ೨. (ಸ್ವರೂಪ ನಾಶವಾಗಿ) ಮುಚ್ಚಿ 
ಯಾಗು ; ಉಂಡೆಯಾಗು : ಪಾಂಡವ ಸೈನ್ಯಮಾತನಂಬಿನ ಮೊನೆ 
ಯೊಳ್‌ ಸುರುಳ್ದುರುಳಿಗೊಂಡುದು ಶಲ್ಕನಿದೇಂ ಪ್ರತಾಪಿಯೋ (ಪಂಪಭಾ- 
೧೩-೪೪). [ಉರುಳ್ಳಿ + ಕೊಳ್‌] 

ಉರುಳಿಚು "ಉರುಳ್ಳು' ನೋ. 

ಉರುಳಿಡು, (ಕ್ರಿ). ಹೊರಳಾಡು; ಬೋರಲಾಗು : ಉರುಳಿಟ್ಟು ಅಂಬೆ 
ಗಾಲಿಕ್ಕಿ ತೊದಲ್ಲುಡಿವೆರಸು ದಟ್ಟಡಿಗಳನಿಟ್ಟು. .. ಪಸುಳೆ (ಶ್ರೀಪಾಲ: 
೨-೮೧). [ಉರುಳ್ಳು (ಆ ಉರುಳ್‌) + ಇಡು] 

ಉರುಳಿಡ್ಕು (ಕ್ರಿ). ಪಾಶವನ್ನು ಒಡ್ಡು ; ಜೀರು(ಸರ)ಗುಣಿಕೆ ಹಗ್ಗ 
ಹಾಕು: ಪ್ರಾಣಿಗಳಿಗೆ'ಉರುಳಿಡಲು ಒಳ್ಳೆಯ ತಾವು ಆದು (ಕುಡಿ ಕೂ. 
೭೫). [ಉರುಳ್ಳು (ಆ ಉರಿಲ್‌) + ಇಡ್ಮು] 

ಉರುಳಿವರಿ (ಕ್ರಿ). ಗೋಲಿಯಂತೆ ಉರುಳಿ ಮುಂದೆ ಹೋಗು; 
ಗುಂಡಿನಂತೆ ಉರುಳು: ತೊಟ್ಟಲನೊಡೆದಾಡುತ್ತುಂ ಸಟ್ಟರ್ದನನುರುಳಿ 
ವರಿದು. ಶಿಶುವಂ ಕೊಲಲೆಂದಿಟ್ಟೊತ್ತಿ -ತದಂಥಿ)ತಳಂ ಮುಟ್ಟಿ ಸಿಡಿಲ್‌ 
ಪೊಡೆವ ತೆಣದೆ ಕೆಡೆನಂ ಶಕಟಂ (ಜಗವಿ. ೩-೨೯). [ಉರುಳ್ಳಿ + ಪರ್ಮಿ] 

ಉರುಳಿಸು (ಕ್ರಿ). ಗೋಲಿಯಂತೆ ನೆಲದಲ್ಲಿ ಚಲಿಸುವಂತೆ ಮಾಡು; 
ಬೀಳಿಸು: ಅನರುರುಳಿಸಿದರಶ್ರುಗಳನಲುಗುವ. ಶಿರದ ಶೊ ಕದಲಿ 
(ತೊರರಾ. ೨-೫-೨೪) ; ಸಡಲಿಸಿ ಸಿಂಜಿನಿ ಶಿಖರಿಣಿಯರಿಗೆಂದು ಕಡಗವನು 
ರುಳಿಸಿಬಿಟ್ಟಾ (ಭರಚ. ೧೩-೧೬೮); ಹಾಲಿನ ಪಾತ್ರೆಯನ್ನು ಉರುಳಿಸಿ ಬಿಟ್ಟಿ 
(ರೂಢಿ). [ಉರುಳ್‌, + -ಇಸ್ಕು] 


ಉರುಳಿಹಳ್ಳಿ 


ಉರುಳಿಹಕ್ಕಿ (ನಾ). ಒಂದು ಬಗೆಯ ಹಕ್ಕಿ: ಮರದ ಎಲೆಗಳಲ್ಲಿ 
ಕುಳಿತಿದ್ದ ಕೆಲವು ಉರುಳಿಹಕ್ಕಿಗಳು ಕಿರುದನಿಗೈಯುತ್ತ ಹಾರಿ ಹೋದುವು 
(ಕಾನೂರು. ೮೪). [ಉರುಳ್ಳಿ + ಹಕ್ಕಿ (೮ ಪಕ್ಕ್ಯಿ)] 
ಉರುಳ್ಳು "ಉರುಳ್ಕ್‌' ನೋ. 
ಉರುಳ್ಳು (ನಾ). ಉರುಳುವಿಕೆ; ಸುತ್ತುವಿಕೆ: ಗಾಡಿ ಎರಡುರುಳಾಗಿ 
ಬಿದ್ದಿತು (ರೂಢಿ). [ಆ ಉರುಳ್‌,] 
ಉರುಳು "ಉರಿಲ್‌' ನೋ: 
ಉರುಳುಕ (ನಾ). ಉರುಳಿಕೊಂಡು ಹೋಗುವವನು; ಅಸ್ಥಿ ರನಾದ 
ವನು; ಚಂಚಲನಾದವನು : ಅರಸನಲ್ಲಾ ದ್ರುಮನು ವರ ಕಂಪುರುಷ 
ಮಾನ್ಶನು ನಿಮ್ಮಯಜ್ಞದೊಳುರುಳುಕರಿಗಲ್ಲದೆ .ವಿಶಿಷ್ಟರಿಗಿಲ್ಲ ಗತಿಯೆಂದೆ 
(ಕುವ್ಯಾಸ. ೮-೨೩). [ಉರುಳು - -ಕ್ಕ] 
ಉರುಳುಗಡಿ (ಕ್ರಿ). ಉರುಳು ವಂತೆ ಕಡಿ, ಕತ್ತರಿಸು: ಮುರೆನ 
ನರಕನ ಹಂಸ ಡಿಬಿಕರ ಶಿರವ ನೆಜಕಚಂಡಾಡಿ ಲೀಲೆಯಲುರುಳುಗಡಿವಪ 
ನವನಿಭಾರವ (ನಿಧಾಗ. ೨-೩-೨೮); ದಿವಿಜರಂ ದೆಸೆದೆಸೆಯೊಳು ಉರುಳು 
ಗಡಿವಂ ನೀರನೊಲನಿನಿಂ ಗೆಲವಿನಿಂ' ತೆರಳದವನೊಡನೆಸೆವನುಬ್ಬಿನಿಂ 
ಕೊಬ್ಬಿನಿಂ (ಚೆಬಪು."೫೦-೩೬). 
[ಉರುಳ್ಳು (೬ ಉರುಳ್ಕ್‌) 3 ಕಡ್ಮಿ] 
ಉರುಳುಗಣ್ಣಿ "ಉರುಳ್ಗಣ್ಣಿ' ನೋ. 
ವವನು (): ಹುಟ್ಟ ದೆ ಮರ ನೆಟ್ಟ ಕಲ್ಲು ಮತ್ತೇತರ ಇಷ್ಟ ದಲ್ಲಿ ಒತ್ತಿದ 
ಲಿಂಗಮುದ್ರೆ ಇರಲಿಕೆ' ತತ್ತು ಕೊಡನ ದ್ರೋಹಿ ಟು ದೃಷ್ಟ ದಲ್ಲಿ 
ಜಂಗಮಭಕ್ತರ ಕೊಲುತ್ತ ಇಂತೀ ಉರುಳುಗಳ್ಳ ರ ಭಕ್ತರು ಜಂಗಮ 
ವೆಂದರೆ ಒಪ್ಪನೆಯ್ಯ (ಕೂನ್ಯಸಂ. ೨೬೫-೨೦). 
[ಉರುಳು (ಆ ಉರುಳ್‌]) + ಕಳ್ಳ] 
ಉರುಳುಗೆಡಹು (ಕ್ರಿ). --ಉರುಳಿಸು : ಕೆರಳಿ ಬಳಿಕವನಸ್ತ್ರಶಸ್ತ್ರವ ಸರ 
ಗೊಳಿಸಿ:ಸವ್ಮಾಪಸವ್ಯದಲುರುಳುಗೆಡಹಿದೆ ನೂಕುವತಿಬಲ ವೀರವಾನರರ 
(ತೊರರಾ. ೬-೩೦-೩೨). 
[ಉರುಳ್ಳು (ಆ ಉರುಳ್‌,) + ಕೆಡಹು (ಆ ಕೆಡಪು)] 
ಉರುಳುಗೆಡ್ಡೆ (ನಾ). ದುಂಡಾದ ಗೆಡ್ಡೆ ; ಆ ಲೂಗೆಡ್ಡೆ: ಕರಿದ 
ಉರುಳುಗೆಡ್ಡೆ ಮೊದಲಾದುವುಗಳ ತೆಳ್ಳನೆಯ ಬಿಲ್ಲೆ ಗಳು; ಉಪ್ಪೇರಿ 
(chip. ಇಂಕನಿ). [ಉರುಳ್ಳು: (< ಉರುಳ್‌,)- + ಗೆಡ್ಡೆ] 
ಉರುಳುನೂಳು: (ಕ್ರಿ). ಉರುಳುವಂತೆ ನೂಕು, —ತಳ್ಳು: ಕೃಷ್ಣನ 
ಚರಿತವನು ಕೇಳುತ್ತ GS Wadd (ನಿಭಾಗ. 
೧೦-೯೫-೫). [ಉರುಳ್ಳು (£- ಉರುಳ್‌,) * ನೂಕು] 
ಉರುಳುಬೇಟಿ (ನಾ). ಕೊರಳಿಗೆ ಉರುಲು ಹಾಕಿ ಪ್ರಾಣಿಯನ್ನು 
ಹಿಡಿಯುವ ಬೇಟಿ: ಹಕ್ಕಿಬೇಟಿ' ಮಾನುಬೇಟೈೆ: ಉರುಳುಬೇಟಿ 
ಮೊದಲಾದುವುಗಳಲ್ಲಿ ಸಹಾಯಕನಾಗಿದ್ದದ್ದೆ (ಮಲೆಮ. ೧೩೪). 
(ಉರುಳ್ಳು (ಆ `ಉರಿಲ್‌) + ಬೇಟಿ] 
ಉರುಳುಸೇವೆ (ನಾ). (ಹರಕೆ ಹೊತ್ತು ಒದ್ದೆಯನ್ನುಟ್ಟು: ದೇವ 
ಸ್ಯಾ ನದ ಸುತ್ತಲೂ) ಉರುಳುವ ಪ್ರದಕ್ಷಿಣೆ"; ದಿಂಡುರುಳು: 
ಒದ್ದೆ ವ ಸ್ತ್ರ ದಿಂದ ಉರುಳುಸೇವೆ ಮೂಡು (ಹುಟ್ಟಿ ಹ. ೧೬೪) ; 
ಸೂರ್ಜನ್‌ ಸುತ್ತಲೂ ಉರುಳುಸೇವೆಯನ್ನು ಮಾಡುತ್ತಿರುವುದು 
(ಜ್ಯೋಕಿರ್ನಿ. ೧೨); ಈಗ ದೇವರು ಜತ ಯಾವ ದೇವರೆ ಹಿಂದೆ 
ಇಂಥ ಪರೆದಾಟ ಈ ಉರುಳು ಸೇವೆ? (ನಡೆದಾ. 1, ೩೭೨). 
[ಉರುಳು (ಆ ಉರುಳ್ಗ್‌)' + ಸೇವೆ] 
ಉರುಳೆ "ಉರುಳ್ಳಿ? ನೋ. 


೯೮೪ 


ಉರ” 


| ಉರುಳಿವರಿ (ಕ್ರಿ). ಉರುಳಿಕೊಂಡು ಮುಂದಕ್ಕೆ ಹೋಗು : ನೀರೊಳ 


3 


90 


ಗಣ ಪೆಣನಂತೆವೊಲಾರೆಟದೊಡಮುರುಳೆವರಿದು ಪುರುಳಿಲ್ಲದಹಂಕಾರ 
ದೊಳೆ ಬಾತು ಬಲ್ಮೆಗೆ' ಹಾರೈಸುವರೇಕೆ ಬಯಕೆಗವಿಗಳ್‌'' (ಲೀಲಾವ. 


೧-೨೪). [ಉರುಳಿ (ಆ ಉರುಳ್ಳಿ) + ಪರ್ಮಿ] 


_ಉರುಳೆನಲಸು (ನಾ). ದುಂಡಾದ ಹಲಸಿನಕಾಯಿ; ಅಡಿಗೆ ಹಲಸು: 


ಉರುಳೆನಲಸಿನ ಕಾಯ ಕೆತ್ತಿ ಬೇಯಿಸಿಕೊಂಡು ಹಿರಿದಾಗಿ ಮುಳ್ಳಿಆ*ದು 
ಮೊಸರು ಮಜ್ಚಿಗೆಯ ಹಾಲರಿಸಿನಕೆ ಕೂಡಿ (ಸೂಸಶಾ. ೫-೪೫). 
[ಉರುಳೆ. (ಆ. ಉರುಳ್ಳಿ) + ಪಲಸು] 
ಉರುಳಿವಾಯ್‌ (ಕ್ರಿ). ಉರುಳಿಕೊಂಡು ಮುನ್ನುಗ್ಗು: ಬೊಬ್ಬಿಟಾದು 
ಪರಿವಬ್ಬರಗಲಿಗಳುಮಂ ನೆರವಿಯನುರುಳೆವಾಯ್ಡ ಗುರ್ವಿಸಿ ಪರಿವ ಕರ್ಬ 
ಸುಗಲಿಗಳುಮಂ (ಲೀಲಾವ. ೫-೧೩೩ ವ). 
[ಉರುಳಿ (ಆ ಉರುಳ್ಳಿ) + ಪಾಯ್‌] 
ಉರುಳೊಡ್ಡು' "ಉರುಲೊಡ್ಡು' ನೋ.. 
ಉರುಳ್ನಣೆ,(ನಾ). ಕುಣಿಕೆಯುಳ್ಳ ಹೆಗ್ಗದಿಂದ ಕೂಡಿದ ಕೋಲು; 
ಪಾಶವಿರುವ ಗಣಿ: ಬಾಣನಂದನೆಯೆಂಬ ತಡಿಕೆಯ ಮಣೆಯ ಸುಜಾಣ 
ಮನ್ಮಥನುರುಳ್ಳಣೆಯ ಕೇಣವಿಲ್ಲದೆ ನೀಡಿ ಸುರೆರೆರ್ದೆಯೊಳಗಿರ್ದ ಪ್ರಾಣ 
ಹಂಸಗಳ ಬಂಧಿಸಿದ (ಮೋಹತೆ. ೨೫-೧೬). 
[ಉರುಳ್ಳ್‌ (ಆ. ಉರಿಲ್‌) + ಗಣೆ (ಆ ಗಟ್‌)] 
ಉರುಳ್ಸೆಣ್ಣೆ, ಉರುಳುಗಣ್ಣಿ (ನಾ). ಉರುಳಿನಿಂದ ಕೂಡಿದ ಹಗ್ಗದ 
ಕುಣಿಕೆ; ಉರುಳುಪಾಶ: ಕೈಗತ್ತರಿಯುರುಳ್ಗ್ಳಣ್ಣಿ' `ಬಲ್ಲುಂಡು 
ಪೆರ್ದೊಲೆ (ಪದ್ಮರಾ. ೩-೨೧) ; ಚಲ್ಲಗಣ್ಣಡೆಯ ಕುಡಿವೆಳಗೆಂಬುರುಳ್ಳಣ್ಣಿ 
ಯಲ್ಲಿ ಪಥಿಕಮನೋಮೃಗವನೆಯ್ದೆ ಬೀಜಕಿ ತಂದಿಲ್ಲಿ ತಡೆವರಿವಳ್ಲಿರೇಂ 
ವ್ಯಾಧವಧುಗಳೋ ಮೇಣ್‌ ಪ್ರಪಾವಧುಗಳೋಯೆನೆ (ಪದ್ಮರಾ. ೮-೯). 
ಉರುಳುಗಣ್ಣಿ : ಮರುಳಹರೆ ಭೂಪಾಲ ದಾದರಾಯಣನಿಕ್ಕಿದುರುಳು 
- ಗಣ್ಣಿ [ಪಾಠಾಂ. ಉರಿಲಕಣ್ಣಿ]ಗೆ ಸಿಲುಕುವರೆ (ಜೈಮಿಭಾ. ೨-೫೭). 
[ಉರುಳ್ಳಾ (ಆ ಉರಿಲ್‌) + ಕಣ್ಣಿ] 
ಉರುಳ್ಳೊನೆ "ಉರುಲ್ಲೊಲೆ' ನೋ. 
ಉರುಳ್ದಿಸು (ಕ್ರಿ). ಉರುಳಿಸು; ಬೀಳಿಸು: ಮೇರುನಗಳ್ಕೆ ಳದುಯ್ಡು 
ಮೇಗಣಿಂ ಕೂಡಿ ಸಮಂತುರೆಳ್ಳಿ ಸೆನೆ ೬ * ಅಗುರ್ಪಿಸಲೆನ್ನ ವಿದ್ಯೆಯಿಂ 
(ಧರ್ಮಾಮೃ. ೯-೧೪ರಿ). [ಉರುಳ್ಳು + -ಇಸ್ಕು] 
ಉರುಳು, ಉರುಳಿಚು (ಕ್ರಿ). ಉರುಳುವಂತೆ ಮಾಡು ; ಬೀಳಿಸು: 
* ಉರುಳ್ಳು-ನಿಮ್ನ್ಮಾಗಮನಕರಣೇ ೫ (ಶಮಧಾ) ; ಉರುಳ್ಳಿ ಪೂವಿನ ಪಸೆ 
ಯೊಳ್‌ ಪೊರಳ್ಳಿದನಳುರ್ಕೆಯ”ಬರ್ದೆಯರಂ ಗುಣಾರ್ಣವಂ (ಪಂಪಭಾ. 
. ೨-೪೦); ಅದಿರೆ ವಳಿತ್ರಯ ಸೋಪಾನದೊಳೋವದುರುಳ್ಳಿ'. . . ಪುಡುಕು 
ನೀರಟಕ್ತಿದನೆಚ್ಚೇಕ್ಷಣನ ಚಿತ್ತಮಂ ಚಿತ್ತಭವಂ (ವರ್ಧಪು. ೬-೯) ; ಕೊಂಡು 
ಬಲೀಂದ್ರನನುರುಳ್ಳಿ ಕಟ್ಟದ ಮುಕುಂದನೇಂ ಕೇವಲಮೇ (ಜಗವಿ. 
೮-೮೯) ; ಹಾಸಂಗಿಯಂ ಪಚ್ಚೆಯ ವಿದೂಸಕನುರುಳ್ಳಿದಂ ಬಾಲೆಯರ 
ಮಚ್ಚಿಸುವ ಕಟಿ೬ವಾತುಗಳ ಜಾಣ್ಮೆ ಗಳಿಂದೆ ಪಗಡೆಯಾಡುವ ನೆವದೊಳು 
Be ಮಿಭಾ. ೬-೩೧). 'ಉರುಳಿಚು: ಚಾಮಾಕರದ ಚಟುಳಪ್ರಭೆಯ 
ಕೋಟಿಯನುರುಳಿಚಿದರ್‌ (ತೊರರಾ. ೬-೧೧-೧೫). [ಉರುಳ್‌, + -ಚು] 
ಉರುಳ್ವಲೆ, ಉರುಲುವಲೆ (ನಾ). ಉರುಳುಹಾಕುವ ಬಲೆ; ಒಂದು 
ಬಗೆಯೆ ಬಲೆ: `ಕಣ್ಮಿವಲೆಗಳುರುಳ್ವಲೆ ಕಿಜುವಲೆ ಕಾಲ್ಕಣ್ಣಿವಲೆಗಳಂಟು 
ಕಣೆಯಿಂ -ಬಣ್ಣಗೆಡಿಸಿ (ಅನಂಚ. ೧೨-೧೨೯). ಉರುಲುವಲೆ : ಗಕ್ಕನೆ 
ನಾಲ್ವೆಸೆಗೆವುರುಲುವಲೆ ತೊಡಕುವಲೆ ಸಿಕ್ಕುವಲೆ ಸಿಡಿಲುವಲೆ (ನವಮೋ, 
೧೬-೨೦). [ಉರುಳ್‌, (ಆ ಉರಿಲ್‌) + ಬಲೆ] 
ಉರ್ಕೆ "ಉಜ್‌? ನೋ. 


ಉರೆ 


ಕ ೪೪೫ 


ಉರ್ಕೆ (ನಾ): (?) : ತೆಜನನಣಿಯದೆ ಭಂಗಮಥಿಕ್ಕಿಯುಂ ಮೂಆಡೆಗಲ್ಲದೆ 
ಕಟ್ಟಾಡಿಯುಂ ಮುಜಕಿಯೆ ಪೊಯಿಸಿದನುರೆ[ಪಾಠಾಂ. ಅರೆ]ಯಂ ಕೊನ್ನು 
ಧರೆಗೆಡೆ ತಗರ್ಗಡಯಿವನೆನಿಸದೆ ನೆಆ್‌ಯೆ ಕಡು ಜಾಣನೆನಿಸ ಲೈ 
ಬರ್ಕ್ಯುಮೆ (ಎಕ. 21, ೧೩೩-೧೪೧ ; 967). [1] 

ಉರೋಜ (ನಾ). ಮೊಲೆ; ಸ್ತನ ಚೆಲ್ವಿಂ ಪುದಿದುರಚಲ್ಲಿಯೊಳೆಸೆ 
ದುದು ತದುಕೋಜಸರೋಜಮುಕುಳಯುಗಸಂಚಳನಂ (ಆದಿಪು. ೭-೧೯); 
`ಉಾರೋಜದೊಳ್‌' ತಳೆದ ಕುಂಕುಮಲೇಪನಮಂದವೀಯೆ (ರಾಜಶೇ. 
೪-೧೦), [ಸಂ] 

ಉರೋರುಹ (ನಾ). - ಉರೋಜ :' ಸ್ಫುರದೀಷತ್ಟೊ )ದ್ಲತೋರೋ | 
ರುಹಮುಕುಳೆಯರುನ್ಮತ್ತಹಂಸೀಕ್ವಣನ್ನೂ ಪುರೆಯರ್‌ (ಅದಿಪ. ೮-೫೬) ; | 10 
ಏಳಿಸೆ ಪುರ್ವ ದೂರ್ವೆಯನುಕೋರುಹಮುಜ್ಜ್ವಲ ಕುಂಭಶೋಭಚಿಯಂ | 
(ಚಂದ್ರಪು.`೧೦-೫). [ಸಂ.] 

ಉರ್ಕಂರ್ದೆ (?) : ಈ ಭೂಮಿಗಳಿಗೆ ವುಳ್ಳ ಕರೆ .ಮುರೆ ಮನೆ ಬಾವಿ 
ಹಲಸು ಮಾವು ಸುಂಚೆ ನಿಕ್ಕಿಲುರ್ಕ್ಯಂರ್ದ್ನೆ ಕದಿರು ಜಲ ಪಾಷಾಣ ಸಹ 
ಮೂಲಾಧಾಕೆಯನು ಯೆರೆದು ಕೊಟ್ಟು ಯಿಸಿಕೊಂಬ ದೊಡ್ಡವರಹ ೮೦ 
(ಎಇ. XX, ೮-೪೨ ; 1556). [?] 

ಉರ್ಕಣೆಗಾಮುಂಡ (ನಾ). ಒಬ್ಬಾತನ ಹೆಸರು: ಮರವೂರೆ ಉರ್ಕ್ಯಣೆ 
ಗಾಮುಣ್ಣರುಂ ಭೀಮಗಾಮುಣ್ಣರುಂ (ಎಕ: ೫೪, ಶ್ರೀರಂಗ. ೧೬೦-೧೯ ; 
800). ' [ಉರ್ಕಣೈ + ಗಾಮುಂಡ)] 

ಉರ್ಕಳಿ (ಕ್ರಿ). ಧೈರ್ಯಗುಂದು; ಉತ್ಸಾಹ ಹೀನವಾಗು : ಇಳೆ 
ಕಾಯ್ಬೇಜದುದಬ್ಬಿ ನೀರ್ದೆಗೆದುದಾಶಾದಂತಿ ಬಾಯ್ವಿಟ್ಟುದುರ್ಕಳಿ 
ದರ್‌: ದಿಗ್ವರರಂಜಿದರ್‌ ದಿವಿಜರ್‌... ಗ್ರೀಷ್ಮದೊಳ್‌ (ರಾಜಶೇ. 
೫-೩೬). [ಉರ್ಕು, + ಅಳ್ಳಿ (ಆ ಅಜಿ) 

ಉರ್ಕಳಿಸು (ಕ್ರಿ). ಅಹಂಕಾರ ಪಡು; ಗರ್ವಿಸು : ಪಳನುಡಿ ಪಾರ್ವರ್ಗ 
ಳುಪುವ ಖಳರಂ ಬೇರ್ಗಳಿದೆನೆನಗೆ ದೊರೆಯಿಲ್ಲೆಂದುರ್ಕಳಿಪಕೆ (ಆಪ್ರತಿ. 

[ಉರ್ಕಳ್ಳ + -ಇಸ್ಕು] 

ಉರ್ಕಾಳ್‌ (ನಾ). ಕೆಚ್ಚಿನ ಆಳು; ಪರಾಕ್ರಮಿ; ಶೂರ; ಧೀರ: 
“ಉರ್ಕಾಳ್‌ ... ಬಲ್ಬಂಟಿಂ- ಈ ೫ ಪರಾಕ್ರಮಮುಳ್ಳ ೦” (ಕಶಸಾ. 
೧೪-೨೬೪) ; “ಕೊರಾಳುರ್ಕಾಳೆಂದುಂ . .. ವೀರರ್ಗೆ ನಾಮಮಕ್ಕುಂ 
(ಕವಿಕಂ. ೧೨೬) ; ಒರ್ಕೆಯ್ಸಿ ಬಿಲ್ಲನಂಬುಮನುರ್ಕಾಳ್ಗಳ್‌ ಸುರಿಗೆಗಿಟ್ತು 
*°-. ಇಅದು (ಕಾವ್ಯಾವ. ೫೮) ; ಕಿರಾತರಾಜರ್‌ ತೆಮ್ಮುಳ್ಳಾಳುಮ 
ನೊಳ್ಳಾಳುಮನುರ್ಕಾಳುಮನೊಡಗೊಂಡು ಬಂದು ಮುತ್ತಿದರಾಗಳ್‌ 
(ಜೀವನಂ. ೫೮-೪೦) ; ಉರ್ಕಾಳ್ಗಳಾದೊಡೇ0 ಕೇಳ್‌ ಸೊರ್ಕಾನೆಯ 
ಕೈಯ ಕರ್ವನಿನಿತುಂ ಸೆಳೆಯಲ್‌ ಬರ್ಕುಮೆ (ಕಬ್ಬಿಕಾ. ೧೮೦). 

[ಉರ್ಕು + ಆಳ್‌] 

ಉರ್ಕು,, ಉಕ್ಕು,, ಉರುಕು, ಉರ್ಗು, (ಕ್ರಿ). ೧. ಮೇಲಕ್ಕೆ 
ಉಬ್ಬು ; ಹೊಮ್ಮಿಬರು ; ಹಿಗ್ಗು : ನಿನ್ನ ಮೆಯ್ಯ ನೆತ್ತರ್‌ ಕುದಿದುರ್ಕಿ 
ಸಾವ ಬಗೆಯಿಂ ಸೆಣಸಲ್‌ ಬಗೆ ಬಂದುದಾಗದೇ (ಪಂಪಭಾ. ೯-೫೦) ; 
ಗದ್ಗದ 6 .ಸುಳಿಗೊಳುತ್ತಿರೆ ಕಂಪನಮುರ್ಕಿ ಲೀಲೆಯೊತ್ತರಿಸುತಿರಲ್‌ 
(ಪಂಪಾಕ. ೬) ; ಸ್ತಿಮಿತತೆವಡೆದಿರ್ದ ಕಡಲ್‌ ಸಮಾರಣಸಿನುರ್ಕುವಂತೆ 
(ಚಿಕವಿ. ೪-೬೦). ೨. ಪರಾಕ್ರಮವನ್ನು ತೋರು ; ಉತ್ಸಾಹಿಸು : 
ಲಂಕೆಯಂ ಬನಮನಾಟಂದುರ್ಕಿ ಕಿಟಕಿಕ್ರಿ ಸಂತಸಮಂ ಸೀತೆಗೆ ಮಾಡಿ 
(ಪಂಸಭಾ. ೮-೩೫). ೩. ಗರ್ವಿಸು ; ಕೊಬ್ಬು: “ಉರ್ಕು -ಔದೃತ್ಯೇ 
(ಗರ್ವಿಸು) ಲೋಹಭೇದೇ ಚ(ಶಮಧಾ); ಒಡೆಯರ ದೇವರೆಂದು ನಿನಗಿ 
ತ್ತೊಡೆ ಪಟ್ಟಮನುರ್ಕಿದಪ್ಪೆ (ಪಂಪಭಾ. ೪-೬) ; ಪುಸಿವರ್ಗಂಸಿತಗರ್ಗಂ 
ವಸುಧೇಶ್ವರ ಕೇಳ ಕುಡುವನುರ್ಕಿ ಕುಮಾರಂ (ಧರ್ಮಾಮೃ. ೨-೭೦). 


25 


೪೦-೧೩). 


30 


35 


45 


ವ 


ಉರ್ಕು, 


ಉಕ್ಕು : ೧. ಮಹಾಪ್ರಳಯ ಜಳಧಿಗಳ್‌ ಮೇರೆದಬ್ಬ ಕವಿದು ಭವನಂ 
ಗಳೆಲ್ಲಮನೊಳಕ್ಳೆ ಯಲುಳ್ಳಿದುವೆಂಬಂತಿಡಿದಡರೆಗೊಂಡು (ಕಾದಂಪೂ. 
6೭೨) ; ನಿಮಗೆ ಮಾಡಿದ ದಾನಮುಂ ಪಾಲುಕ್ಕಿಮ್ಮಡಿಸುವಂತೆ ಇಮ್ಮಡಿ 
ಯಕ್ಕುಂ (ಧರ್ಮಾಮೃ. ೧-೨೬) ; ಸಸಿಯ ಬರವಿಂಗುಕ್ಕುವಂಬು 
ನಿಧಿಯಂತೆ (ಹಚಕಾ. ೧೪-೨೦) ; ಕಾಯ್ದ ತಾಮ್ರರಸವನುಕ್ಕು 
ವೆಣ್ಣೆಯೆಆಕಿದು (ಸಾನ ಂ ಚ. ೬-೩೮); ಉಕ್ಕಿತೋ ವಿಲಯಾಬ್ಧಿಯೆನೆ 
ಸಾಲಿಕ್ಕಿ ನಡೆದುದು ಸೇನೆ (ಕುವ್ಯಾಕ. ೮-೨೫) ; ಗೃಹಸ್ಮರಲ್ಲಿ ಉಕ್ಕುತ್ತಿದ್ದ 
ಪುತ್ರಪ್ರೇಮ (ಕಾಮಾನೆ. ೧೧೨). ೩. ರಕ್ಕಸಿಯರುಕ್ಕುವ ಮನಮನಣ 
ಯಲ್ಸಾರದು (ಸಂಚತಂ. ೧೫೬-೬) ; ಇನ್ನಿತ್ತೆಲುಕ್ಳಿ ಬಂದೊಡೆ ನಿನ್ನಾಣೆ 
ನರೇಂದ್ರ ಮಣಜಕೆದು ಬಂದೊಡೆ ಕೊಲ್‌ (ಧರ್ಮಾಮೃ. ೨-೪೬) ; ಕಡು 
ಸಲುಗೆಯಿಂದುಕ್ಕಿ ನಲಿದಾಡುತುಂ (ಮೆಜಕಿರ. ೭೩); ಉಕ್ಕಿ ದಾತನ ಹೆಗಲು 
ಬೇವುದು (ಕುವ್ಕಾವಿ. ೪-೫೩); ಪಿರಿದುಂ ಗಂಡುಮಿಕ್ಕು ಮೆಯ್ಯಣಃ 
ಯದೇ ಮೇಲು ತಾಗಂ ನೋಡದುಕ್ಳು ಸೊಕ್ಕಿಂ ಬೆಳೆದು ಜವ್ವನಂಬಡೆದು 
ಜೂದುಂಗಾಜನಾದೆಯಲ್ಲ (ಸಮ್ಯಕಾ. ೧೦-೮).- ಉರುಕು : ೧, ಪರಾ 
ಕ್ರಮದ ದೇವಾಂತಕ ತ್ರಿಶಿರ ಪ್ರಸಿದ್ಧ ನರಾಂತ ಕ ಮಹೋದರನು 
ಯುದ್ಧೋನ್ಮತ್ತರುರುಕಿದರು (ಪಾಳಾಂ. ಉಲುಕಿದರು,' ಉರುಬಿದರು] 
(ತೊರರಾ. ೬-೨೯-೪). ಉರ್ಗು, : ೧. ದುರ್ಗಮವದುರ್ಗಗೈದೆರ್ಗಿ 
ದರ ಕಾಯ್ದುಯೆದುರುರ್ಗಿದರ ಸ್ವರ್ಗನಿಳಯರ್ಗಿಸುತ ಮುರ್ಗಿಸುವ 
(ಜಿನಮು. ೩೨-೮). ೪. ಕೃಶವಾಗು : ವಿರೋಧಿನಾಯಕನಿಕಾಯಂ 
ಬಂದು ನಿಂದಾಂತಡಾ ಬಲಮುಂ ಗಂಡುವದುರ್ಗ್ಗಿ ತರ್ಗ್ಗಿನೆಂದೊಲ್‌ 
ಮುಗ್ಗಲ್‌ (ಮುಂಬರಾ. ೫, ೨೪೫-೪೩ ; 1219). 

ಉಕ್ಕಬಿಡು - ಹೊಮ್ಮಿ ಉಬ್ಬುವುದಕ್ಕೆ ಅವಕಾಶ ಕೊಡು: 
ಜೀರಿಗೆ.ಮೆಂತೆಯದ ಚೂರ್ಣಮಿಕ್ಸಿ ಮುಚ್ಚಳನು ತೆಗೆಯದೆ ಉಕ್ಕಬಿಡದೆ 
ಚೆನ್ನಾಗಿ ಹದನಜಕಿದುಕ್ಕರಿಸಿಕೊಂಬುದು (ಸೂಪಕಾ, ೫-೮). 

[ದೇ. ॥ ತುಳು. ಉಕ್ಕು, ಉರ್ಕು; ತೆಲು. ಊರು; ಗೊಂಡಿ. 
ಉಕುರ್ಪ ; ಕುಣ. ಉಂಗ್‌ ; ಬ್ರಾಹೂಈ. ಊರಿಂಗಿಂಗ್‌] 

ಉರ್ಕು, (ಕ್ರಿ). ಕರಗು; ದ್ರವವಾಗು: ವರಗಂಧದ್ರವ್ಯ ಸಂದೋಹಮೆ 

ಜಿನತನುಗಂಧಕ್ಕೆ ಸೋಲ್ಲಾದ ಲಹ್ವಾಭರದಿಂ ನೀರಾಗಿ ತಾನುರ್ಕಿದುದೆನಿಸಿ 
(ಆದಿಪು. ೭-೧೦೨). 

[ಡೇ. ॥ ತಮಿ. ಮಲ. ಉರುಕು, ಉರುಕ್ಕು ; ತೆಲು. ಉಕ್ಕು] 

ಉರ್ಕು,, ಉಕ್ಕು (ನಾ). ೧. ಹಿಗ್ಗುವಿಕೆ; ಉತ್ಸಾಹ; ಏಳಿಗೆ; 

ಹೊಮ್ಮಿ ಮೇಲಕ್ಕೆ ಬರುವಿಕೆ: ಕಡವಿನ ಕಂಪಡಂಗಿದುದು ಜಾದಿಯ 
ಕಂಪೊದವಿತ್ತು ಸೋಗೆಯುರ್ಕುಡುಗಿದುದಂಚೆಯುರ್ಕು ಪೊಸತಾಯ್ತು 
(ಪಂಪಭಾ.೭-೬೯); ಪರಪಕ್ಷಮೂಷಣಾಲೋಕನದುರ್ಕು ತರ್ಕ ದೊಳಭಿಜ್ಛೆ 
ಯಾಗಮದೊಳ್‌ . . . ಆದುದು (ಅರ್ಧನೇ. ೨-೩೪) ; ಮದ ಯೌವನ 
ದುರ್ಕಂ ಸತ್ವ್ರಾಢತೆಯೊದವಂ ತೋಣಂತ್ತು೦ (ಜಯಕಾ. ೫-೪೭). 
೨. ದರ್ಪ; ಗರ್ವ : “ಉರ್ಕೆಂದು ಉಕ್ಕು ಗರ್ವಮಂಮಕ್ಕು? (ಕತಸಾ. 
೫-೬೫) ; ಉರ್ಕುಂ ಕಂಪನಮುಂ ಮಂಡಲಾಗ್ರದೊಳ್‌ (ಎಇ. 2೭111) 
೩೩೨-೪೩; ೨929); ಕಡುಗಲಿತನಮುಂ ಚಾಗದ ಪಡೆಮಾತುಂ ವಿದ್ಶೆಯುರ್ಕು 
ಮೊರ್ವನೊಳೆಂತುಂ ನಡೆಯವು (ಆದಿಫು. ೧೨-೧೦೪) ; ಆ ಪಾರ್ವನುರ್ಕಂ 
ಮುಜುವೆನೆಂದು ನುಡಿದು (ಪದ್ಮರಾ. ೯-೨೩); ಕೊಲಲುಮೆನ್ನಂ 
ಶಂಭುವೇ ಶಕ್ತನುರ್ಕಿನ ಮಾತಂ ಬಿಡು (ವೃಷವಿ. ೩೬-೪೧). ೩, ಬಲ; 
ಸಾಮರ್ಥ್ಯ; ಕೆಚ್ಚು: ಉರ್ವರೆಯ ತಮಮನೆಲ್ಚಟ್ಟುವರ್ಕ್ಯಂಗೆ 
ತೇಜಂ ತವದುರ್ಕ್ಶಂ ತಾಳ್ವಿ... ಪುಟ್ಟಿದಂ ನಾರಸಿಂಹಂ (ಎಕ ೪, ಚಿನ್ನರಾ. 
೨೪೩-೪೯; 1209); ಅಡವಿಗಿಚ್ಚಂ ಕೆಡಿಸಲೆಂದುಜ್ಜುಗಿಪ ತಜಗೆಲೆಗಳಂದದಂ 
ತಶನಿಯುರ್ಕಂ ನಿಲಿಸಲೆಂದೂಹಿಸುವ ಕುಧರ ನಿಕರದಂತೆ (ಪದ್ಮರಾ. ೬-೪). 


ಉರ್ಕು 
ಉಕ್ಕು: ೧. ಕೋಪಿಸಲು ನಿಮಗದಲ್ಲೆಂದೆಂದು : ನಮಿಪರುಕ್ಕಿನ | 
ದೊಂದು ಭಯಭಕ್ತಿಯಂ (ಸಾಕಂಚ. ೨-೪೧) ; ಜಾನಪದದ ಏಳಿಗೆ! 
ಯಾಗಬೇ ಕಬ ಕಾಲದಲ್ಲೆಲ್ಲ ವರ್ಣಕ ಸಾಹಿತ್ಯಕ್ಕೆ ಉಕ್ಕು: ಹೆಚ್ಚು 
(ಸಾಹಿವಿ. ೧೦೪). ೨. ನಿನ್ನ ಮುನ್ನಿನ ಸೊಕ್ಕುಮುಕ್ಕುವೆತ್ತಪೋದುದು 
(ಚಾವುಂಉ. ೧೬೦) ; ಪುರಜನಮಂ ಪರಿಜನಮಂ 'ಕರಮುಕ್ಕಿಂ ಪಿಡಿದು 5 
ತನ್ನ ಗೆಣೆಗಳ್ಲಾನುಂ ಪರಿಭವಿಸಿ ಬಡಿಯಲರಸನುಮರಸಿಯುಮಲಟ್ಕರ್ತು 
ನೋಡುತಿರ್ಪರ್‌ ನಗುತುಂ (ಧರ್ಮಾಮೃ. ೨-೧೪); ರಕ್ಕಸರು ನಾನೆಂಬ 
ಭುಜಬಲದುಕ್ಕು ಮುಜ್‌ದುದು (ಜೊರರಾ. ೬-೧೯-೨) ; ಈಗ ನೀವೆರಡು 
ಖಂಡದ ಮ್ಲೇಚ್ಛ ದವರುಕ್ಕೆ ನೀಗಾಡಿತಹುದಿಲ್ಲಿಗೆಂದ (ಭರಚ. ೩೦-೩) ; | 


ದೇವಾಧಿದೇವಾ ಮಹದೇನ ನೀನ್‌ ಮುರಿದೆ ಪಾರಸಿಕರುಕ್ಳನ್‌ (ಪಾರಸಿ. |10' 


೧೯-೨೧). ೩, ಖಳನಿಕ್ಕಿದ ಮರ್ದಿನ ತೀವ್ರಮಪ್ಪ ನಿಷ್ಕುರ ವಿಷದುಕ್ಕು 
ಪೋಗೆ (ಧರ್ಮಾಮೃ. ೧೧-೧೨೮). (೬. ಉರ್ಕು] 

ಉರ್ಕು, ಉಕ್ಕು (ನಾ). ಹದಮಾಡಿದ ಕಬ್ಬಿಣ-: “ಉರ್ಕು - 
ಔದ್ಯ್ಯತೇ (ಗರ್ವಿಸು), ಲೋಹಭೇದೇ ಚ (ಶಮಧಾ); “ಊರ್ಕೆಂದು 
ಉಕ್ಕು ಗರ್ವಮುಮಕ್ಕುಂ? (ಕಶಸಾ. ೫-೬೫); ಓದಿದೊಡೆ ಕಲ್ಲಮಾಲೆಯ |15 
ನಾದಂ ಕರ್ಬೊನ್ನ ಕಡಲೆ ವ್‌ದಿಸೆ:ರಸಮಂ ಸೊ -ದಿಸೆಯುರ್ಕಿನ 
ಫುಡಿಯೆನಿಪಾ ದುಷ್ಕವಿತೆಗಳನೆಣಿಸಲೇಕೀ ಕೃತಿಯೊಳ್‌ (ಗಿರಿಕ ೧-೨೨). 
ಉಕ್ಕ್ಯು: ಕಡುಗೂರಿತಕ್ಕು ಮುಕ್ಕಿ ನೊಳೊಡಗೂಡಿದ ಪಚ್ಚೆ (ಗದಾಯು. 
೩-೬೫) ; ಉಕ್ಕಿನಂತತಿನಿಷ್ಠುರನಾಗದೆ ಪಟ್‌ ಯ ಸೀರೆಯಂತೆ ಗುಣದೊಳ್‌ 
ನೂನಮಾಗದೆ (ಧರ್ಮಾಮೃ. ೫-೯೮ ಪ) ; - ಉಳ್ಳಿನುರುಳಿಯೊಳಿಡುವ |20 
ಖಂಡೆಯದಿಕ್ಕಡಿಯ ಘಾಯಗಳ (ಕುವ್ಯಾಭೀ. : 9-೭೫); ಭದ್ರಾವತಿ | 
ಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಬಾನೆ ಇದೆ: (ರೂಢಿ). 

[ದೇ. ॥ ತಮಿ. ಮಲ. ಉರುಕ್ಕು) 

ಉರ್ಕುಂದೊಲಕಿ, ಉಕ್ಬುಂದೊಟಕೆ, ಉರ್ಕುದೊಟಕ-(ನಾ). ಉಕ್ಕಿ! 
ಹರಿಯುತ್ತಿರುವ ಹೊಳೆ; ತುಂಬುಹೊಳೆ: ಕಡುಕುಂದಆ, ಉರ್ಕುಂ |25 
ದೊಆಕಿ (ಶಮದ. ೧೩೦ ಪ್ರಯೋ). ಉಳ್ಳುಂದೊ ಅತಿ: `ಆ`ಗಿರಿಯ 
ಪಕ್ಕೆದೊಳ್‌ ತನ ಸಕ್ಕು ನಟ ಭಾ ಟ್ಟ 
(ವಿರೂಪಾ. ೩೦ ವ); ಪೆರ್ಮಡುವಿಡಿದು. ಕಣ್ಣೆ ಸೆವ ಕೆಜಕಿಗಳ ಗಡಣದಿಂ | 
ದು ಕ್ಯು ಂಡೊಆಿಗಳಿಂದಾ ನಾಡು ಕಡುರಯ್ಕ್ಯಮಾಗಿರುತಿಹುದು 
(ಕುರಾಸಾಂ. ೨-೭೨); ಉಕ್ಕುವುದು ತೊಜಕಿ, ಉಕ್ಕುಂದೊಟಕ್‌ (ಶಬ್ದಾನು. 
೩೩೩ ಪ್ರಯೋ). ಉರ್ಕುದೊಲಕಿ: ತಳ್ಳಂಕಿಸದುರ್ಕುದೊಜಕೆಯೊಳು 
ಮೇರೆಯನುಲ್ಲಂಭಪ ಕಾಯ್ಬುಕಡಲಂತೆ (ಸೊಬಸೋ. ೧೩-೧೪). 

(ಉರ್ಕು, + ತೋಕ್ಕಿ] 

ಉರ್ಕುಗಾಳೆಗೆ (ನಾ). ಪರಾಕ್ರಮದಿಂದ ಮಾಡುವ ಯುದ್ಧ, 
—ಕಾಳೆಗ: ರತ್ನಕಂಬಳದ ಉರ್ಕುಗಾಳೆಗದ ಜಟ್ಟಗರು, ವಾದಿಗಳು |95 
(ಬೆಟ್ಟಿ ಆ. ೩೨-೮). [ಉರ್ಕು; + ಕಾಳೆಗ) 

ಉರ್ಕುಗಿಡು (ಕ್ರಿ). ಥೈರ್ಯಗುಂದು; ಉತ್ಸಾಹಹೀನನಾಗು : 
ಪಾವಕನುರ್ಕುಗೆಬ್ಬದೆಂತುವೊ ತೊ ದ ಳಾ ಯ್ತು ವಾನಮೆನೆ ಮಾರುತ | 
ಬಾಣದೆ ಮೇಘಮಾಲಿಕಾನಿವಹಮನೆಚ್ಚು (ಸಂಪಭಾ. ೫-೯೬); ಬಗೆಯೆ | 
ನಿಜದೇಹದನ್ನರ್‌ ಖಗನಾಯಕರೇಬಿದೊಡುರ್ಕುಗೆಟ್ಟನೆ ಮುನ್ನಿಂ ಮಿಗೆ 4 
ಕಡುಗೊರ್ಪಂ ತಳೆದಂ (ವ ರ್ಥ ಪು. ೮-೫೬); ಪಿಂಗಿದ ನೀಜರ ಬಲ್ಬು ' 
ಖಾಲ್‌ ಪಾದರಿಗರ ನಾಣ್ಗಳುರ್ಕುಗಿಡೆ ಬಲ್ಮುಳಿಸಿಂದಂ ಅಗ ಲ್ವ ವೆ ತ್ರ! 
ನಲ್ಲರ ಬಗೆ ಬಳ್ಳೆ ಜೀವೊಡೆಯ ಬಲ್ಲುಲಿ ನೀಳ್ದುದು ಕರ್ವುವಿಲ್ಲನಾ | 
(ಕಬ್ಬಿಕಾ. ೩೦೦). [ಉರ್ಕು + ಕಿಡು (೮ ಕೆಡು)] 

ಉರ್ಕುಡಿ, (ಕ್ರಿ). ಗರ್ವ: ಅಡಗು; ಹೆಮ್ಮೆ, ಸೊಕ್ಕು ಮುರಿ. ಆ 
"ಉರ್ಕುಡಿಸು' ಪರಾ. [ಉರ್ಕು್ಯ * ಉಡಿ] | 


|” 


€ಲ೬ 


ಉರ್ಚು 


ಉರ್ಕುಡ್ಕಿ (ನಾ). ೧. ಗರ್ವವನ್ನು ಮುರಿಯುವುದು; “ಗರ್ವ 
ಭಂಗ” (ಶಾಪಮಂ. ಕೋಶ); ಅರಿಯಂಗುರ್ಕುಡಿ ಬಲ್ಲಿದಂಗೆ ಘಟ 
ಸರ್ಪಂ ಗಂಡುದೋರ್ಪಂಗೆ ಮಾರಿ (ಎಕ. ೪11, ಶಿಕಾರಿ. ೧೫೧-೪೨; 
1047) ; ಕಿಡಿಗಳ೯ ಜಾತಿ.ಜರಾದಿಗಳ್ಳೆ ದುರಘವ್ರಾತಾದಿಗಳ್ಗಳ್ಳ ದುರ್ಕುಡಿ 
ಗಳ್‌ ಪುಣ್ಯದ ಬೀಡು ಬಿಟ್ಟ ಗುಡಿಗಳ್‌ . . . ಗುಣಭದ್ರ ದೇವರಡಿಗಳ್‌ 
(ಕಾವ್ಯಾವ. ೮೯). ೨. (ಆಲಂ) ಪರಾಕ್ರಮಶಾಲಿ : ಅಡ್ಡಣಮೆಡ್ಡಮಾಗೆ 
ಮೂದಲಿಸಿ ಪೊಡರ್ಪು ಫೆರ್ಚಿ. ಕೆಬರುರ್ಕುಡಿಗಳ್‌ ತಲಸಂದು ಕಾದಿದರ್‌ 
(ಕಬ್ಬಿಕಾ. ೨೭೨). "ಬರ್ಕುಡಿ' ಪರಾ. [ಉರ್ಕು * ಉಡ್ಕಿ) 


ಉರ್ಕುಡಿಸು (ಕ್ರಿ). ಗರ್ವವನ್ನು ಮುರಿ; ಗರ್ವಭಂಗಮಾಡು : 


ಕಣ್ಣಡೆ ಕುಡಿಮಿಂಚನುರ್ಕುಡಿಯಲಾರ್ಪುಜು ಬಾಳೆಯ ಭಾಳ-ವರ್ಣಮಂ 
ತೊಡೆತೊಡೆದಪ್ಪುದು (ರಾಜಶೇ. ೬-೬೧). [ಉರ್ಕುಡ್ಮಿ + -ಇಸ್ಕು) 

ಉರ್ಕುಡುಗು (ಕ್ರಿ). ಉಬ್ಬುವಿಕೆ ಕಡಮೆಯಾಗು : ಉರ್ಕುಡುಗಲ್‌ 
ಕುಮುದಂಗಳ್‌ ಸೊರ್ಕೊಗೆಯಲ್‌ ಕಮಳ...ಅರ್ಕನುದಯಿಸುವಾಗಳ್‌ 
(ಗಿರಿಕ. ೮-೬). [ಉರ್ಕು್ಯ + ಉಡುಗ್ಗು] 

ಉರ್ಕುದೊಜಕ "ಉರ್ಕುಂದೊಆ್‌? ನೋ. 

ಉರ್ಕೆನ "ಉಕ್ಕೆವ' ನೋ. 

ಉರ್ಗವುಂಡು "ಊರ್ಗಾಮುಂಡು' ನೋ. 

ಉರ್ಗವುಂಡುಗೆಯ್‌ "ಊರ್ಗಾಮುಂಡುಗೆಯ್‌ ' ನೋ; 

ಉರ್ಗಿವಳದೆಣ್ನೆ (ನಾ). ಉರಿ ಸುತ್ತಿಕೊಂಡಿರುವ ಎಣ್ಣೆ; ಉರಿಯು 
ತ್ರಿರುವ ಎಣ್ಣೆ : “ಉರ್ಗಿವಳದೆಣ್ಮೆ [ಪಾಕಾಂ. ಉಗ್ಗಿವಳದೆಣ್ಣೆ, ಉರ್ಗಿ 
ವಳೆದೆಣ್ಣೆಯೆಂದು] - ಉರಿವೆಣ್ಣೆ?? (ಶಮದ. ಪರಿ. ೨). "ಅಗ್ಲಿ ವಳೆಡೆಣ್ಣೆ? 
'ಪರಾ. ಔ ಇದು ಅಗ್ಲಿವಳೆದೆಣ್ಣೆ ಎಂಬುದರ ಅಪಲಿಖಿತ. 

[ಆ ಅಗ್ಗಿವಳೆದೆಣ್ಣೆ] 

ಉರ್ಗು, "ಉರ್ಕು' ನೋ. 

4೩ ಉರ್ಗು; (ನಾ). ತೊದಲುವಿಕೆ; ಬಿಕ್ಕುವಿಕೆ. "ಉರ್ಗುಗೊಳ್‌? 
ಪರಾ. [ಆ ಉಗ್ಗು) 

ಉರ್ಗುಗೊಳ್‌ (ಕ್ರಿ). ತೊದಲುಂಟಾಗು; ಉಗ್ಗನ್ನು ಹೊಂದು: 
ಆಗ್ರಹಿಸಿ ತರ್ಕಶಾಸ್ತ್ರ ಸಮಗ್ರತೆಯಂ. ತೋರ್ಪುದಿಲ್ಲಿ ನೀಮೆನೆ ಕುಳಿಕಾ 
ಹಿಗ್ರಸ್ತರಂತೆ ನುಡಿವುದವಗ್ರಹಮೆಂಜುರ್ಗುಗೊಂಡರಂತೆ ನಿತಾಂತಂ 
(ಸುಕುಮಾ. ೧-೧೯). [ಉರ್ಗು * ಕೊಳ್‌] 

A ಉರ್ಟಾಟಿಸು “ಉಚ್ಚಾಟಸು' ನೋ. 

ಉರ್ಚಿಸು, ಉಚ್ಚಿಸು (ಕ್ರಿ). ೧. ಭೇದಿಸು; ಸೀಳು: ಲೀಲೆಯೊಳೆ 
ಪಿಡಿದು ನಿಲಿಪಂ-ವ್ಯಾಳೇಭಮನೊಂದು ಪೊಯ್ಲಿನಿಂದಮೆ ಕಡಿವಂ ತಾಳಂ 
ಗಳನುರ್ಚಿಸುವಂ ಶೈಲಶಿಲಾತಳಮನೆಳವೆಯೊಳ್‌ ಸೃಪತನಯಂ 
(ಕಾದಂಪೂ. ೪೩೮). ಉಚ್ಚಿಸು: ೧. ಕಚ್ಚಿಸರು ಫಣಿಗಳಲ ಕ್ರಿಮಿಗಳೊ 
ಳುಚ್ಚಿಪರು ಸರ್ವಾಂಗವನು ಮನದಿಚ್ಚೆ ಬಂದಂತೋಡಿಪರು ನಗ್ನದೊಳು 
ಕೈವೊಯ್ದು, (ಉತ್ತರಾ. ೭-೧೬). ೨. ಸಡಿಲವಾಗುವಂತೆ ಮಾಡು; 
ಕಳಚು (ಕ). [ಉರ್ಚು + -ಇಸ್ಕು] 

ಉರ್ಚು, ಉಚ್ಛು,, ಉಟ್ಟು (ಕ್ರಿ). ೧: ಹಿರಿ; ಹೊರಕ್ಕೆ ತೆಗೆ; 
ಕೀಳು; ಸೆಳೆ: ಉರ್ಚು- ಆಕರ್ಷಣೇ, ಮಲಭೇದನೇಚ? (ಶಮಧಾ) ; 
ಅಥ್ಥ೯ರಾಶಿಯ,ಂ ಪಡೆವವರೆಲ್ಲಮೋಗಡಿಸದೀವೊಡಮಾಜಿಯೊಳುರ್ಟಿ 
ಕೈದುವಂ ಪಿಡಿವವರೆಲ್ಲಮಣ್ಮುವೊಡಂ (ಕಾವ್ಯಸಾ. ೪೨೩ ಶೂದ್ರಕ) ; ಕೌರ 
ವರ್ಕಳನುಂತಿನ್ನೆಗಮುರ್ಚಿ ಮುಕ್ಕದೆ ಸಡಿಲ್ಹೀ ಭೀಮನೇಂ ಮಾಣನ್ಸಮೇ 
(ಪಂಪಭಾ. ೭-೧೪) ; ವಿಯೋಗಿಗಣಕ್ಕುರ್ಡುವ ಮೇಘಮ ನ್ಮಥ ನ 
ತೂಣೀರೋದ್ಗತ ಜ್ವಾಲೆಯಂಬುಗಳೋ (ಕುಸುಮಾ. ೬-೧೫); ಬರಲಿ 
ಬರಲಿವನಸುವನುರ್ಚುವೆ ಪಾಕಾಂ. ಉಚ್ಛ್ರುವೆ].(ತೊರರಾ. ೬-೨೧-೪೦). 


ಉರ್ಚು 


೨. ಚುಚ್ಚು; ತಿವಿ; ಇರಿ: ವಜ್ರಕೀಟಂಗಳ್‌ ಕರ್ಣನೆರಡುಂ ತೊಡೆಯು 
ಮನುಳಿಯನೂಆ ಕೊಡಂತಿಯೊಳ್‌ ಬೆಟ್ಟದೆಂತತ್ತಮಿತ್ತಮುರ್ಚಿಪೋಗೆ 
(ಪಂಪಭಾ. ೧-೧೦೪ ವ); ಉಡಿದಿರ್ದ ಕಯ್ದು ನೆತ್ತರ ಕಡಲೊಳಗಡಿ 
ಗಡಿಗೆ ತಳಮನುಚುೌಕೆ (ಗಡಾಯು. ೪-೧೪); ಕೇದಗೆಗೆ ಪಾಯ್ದು 


ಪತ್ತಿದ ಕೆಯ್ಕುಂ ಮುಳ್ಳುರ್ಚಿ ತೆಜಕಿದು (ಕಾವ್ಯಾವ. ೮೧೩); ಉರವೊಡೆದು | 5 


ಸರಳುರ್ಚೆ ನರಳುತ್ತ (ಹಚಕಾ. ೬-೩೦). ೩. ಚುಚ್ಚಲ್ಬಡು ; ತಿವಿಯ 
ಲ್ಬಡು: ಬಲ್ವೆಣನುರ್ಚಿ ಕೋಡೊಳಿಕೆ ನೆತ್ತರುಕೋಮಣಿಯಿಂ ನೆಲಕ್ಕೆ 
ಬಾನಲ್ವರಿವನ್ನೆಗಂ, .. ಬಂಬಲ್ವರಿಯುತ್ತುಮಿರ್ದುದು (ಕಾವ್ಯಾವ. ೬೮). 
೪. ಜಾರಿಬೀಳು; ಕಳಚಿಹೋಗು; ಉದುರು: ಕಯ್ಕಿಂದಮುರ್ಚುವ 
ಕಂಕಣಂಗಳಂ ತುಡಿಸುತ್ತಂ (ಕಾದಂಉ. ೨೦೨); ಚರಣತಳಕ್ಕೆ ಬೀಲ್ವ 
ಮಣಿಕಾಂಚಿಯನೆತ್ತದೆಯುರ್ಚುತಿರ್ಪ ನೂಪುರಮನೆ ಸೈತು.ಸಾರ್ಚದೆ 
(ಶಾಂತೀಶ್ವ.೩-೨೯); ಕದ್ದೈಸದೆ.ನೋಡು ಸ್ಮರನ ಬಾಯೊಳಗುರ್ಚಿಬಿದ್ದಂತೆ 
(ಮೋಹತ. ೩೦-೩೨). ೫. ರಭಸದಿಂದ ನುಗ್ಗು ; ಭೇದಿಸಿಕೊಂಡು 
ಹೊರಬರು; ಸೀಳಿಕೊಂಡು ಬರು: ಬಾಳ ದಿನೇಶಬಿಂಬದ ಸೆಟಲ್‌ 
ಜಲದೊಳ್‌ ನೆಲಸಿತ್ತೊ ಮೇಣ್‌ ಫಣೀಂದ್ರಾಲಯದಿಂದಮುರ್ಚಿದ ಫಣಾ 
ಮಣಿ ಮರಿಗಳ ರಶ್ಮಿಯೋ (ಪಂಪಭಾ. ೧೯೯೬); ಮಾಜಕಿಧಡೆ ಮ್ರಿತು 
ಕಡಂಗಿದೊಡಾರ್ದ್ದು ಭೈರವಂ ಕೆರಳ್ಜಡೆ ಸಿಂಹವುರ್ಚಿದಡೆ ಪೆರ್ಬ್ಬುಲಿ(ಎಕ. 
೫೫, ಚಿತ್ರದು. ೧೩-೧೮; 1124); ತುಂಗಸ್ತನಯುಗ್ಮಂ ತೂಗೆ ಸೂತ್ಯಾರದಿ 
ನುಸಿರ್ವಿಡುತುಂ ಲೋಳೆವಾಯುರ್ಚೆಯೊರ್ವಳ್‌ ತೊನೆಯುತ್ತುಂ ಪಾಡಿ 
ಪಾಲಂ ಪೊಸೆದಳ್‌(ಲೀಲಾವ. ೫-೧೨೮). ೬, ಸುಡು; ದಹಿಸು.: ಕಡುವಿಸಿ 
ಲುರ್ಚೆ ಕೋಮಲಲತಾತನು ಬಂಬಲ ಬಾಡೆ (ಸಂರಾಮಾ. ೭-೧೦೩). 
೭. ಹೊರಕ್ಕೆ ಚಾಚು, ನೀಡು: ಬೇಸಗೆಯ ಕೋಣನಂತೆ.ನಾಲಗೆಯ 
ನುರ್ಚಿ (ಧರ್ಮಾಮೃ. ೧-೧೬೮) ; ನರಡಾದೆತ್ತಿನಂತೆ ನಾಲಗೆಯನುರ್ಚುವ 
(ಧರ್ಮಾಮೃ.೩-೨೦೬). ೮, ಮಲವಿಸರ್ಜನೆಯಾಗು; ಭೇದಿಯಾಗು: 
*ಉರ್ಚು - ಆಕರ್ಷಣೇ, ಮಲಭೇದನೇ ಚ” (ಶಮಧಾ) ; ತವೆ ಕಿಜುಕು 
ಸಾಲೆ ನಿಜಸೈಂಧವ ಬಿಲ್ವಂ ರೊಕ್ಕಿ ಯಾಲಮೊಟ್ಟೊಟ್ಟಿ ಸರೋಜವಸಲೆ ಬಸಿ 
ರಿಯ(ಯಾ)ವರೆಯೆಂಬಿವು ಮಾಣಿಸುಗಿರದೆ ಪಶುಗೆ ಬಸಿಜುರ್ಚುವುವೆಂ 
(ಲೋಕೋಪ. ೯-೨೦೩). ೯. [ಗಣಿತ] ಭಾಗಿಸು; ಭಾಗಾಹಾರ 
ಮಾಡು: ಪಸು, ಪಸಲು ಭಾಗಂಗೊಳು, ಸೆಳೆ ಉರ್ಚೆಂ[ಪಾಠಾಂ. 
ಚೆಂ]ದುಂ, ಇಂತಿನಿತುಂ ಭಾಗಂಗೊಂಬುದಕ್ಕೆ ಪೆಸರು (ವ್ಯವಹಾ.೧೨); ಪದಿ 
ನಾಜುಂ ತಾಣದೊಳ್‌ ಫುಟ್ಟುವ ಗಣತತಿಯಂ ತಮ್ಮೊಳೊಂದೊಂದನಾಹ್ಲಾ 
ದದಿನುರ್ಚಲ್ಯಲ್ಲಿ ಕಂಡಾ ಗಣದ ಕೆಳಗೆ (ಛಂದೊ ೦ಬು. ೬-೧೧). 
ಉಚ್ಚು,: ೧. ಮುಂಜೂರ ಹುಲ್ಲನುಚ್ಚುತ್ತೆ ಶಿವಧೋಯಿಡುತೆ (ತಿರುರ. 
೨೭-೨೫) ; ಉಚ್ಛಿದಾಯುಧದಿಂದಲಿರ್ವರಂ ತಿವಿಯೆ (ಚೆಬಪು. ೬೩-೧೪). 
೨. ಪೊಳಸಿಂದಂ ಚಲ್ಲೆಗಣ್‌ ಕಾಮನ ಕುಸುಮಶರಾನೀಕಮಂ ಪೋಲ್ವ 
ಭೂಪಾವಳಿಯಂ ಕಯ್ಥಾಯದುಚ್ಚು ತ್ತಿರೆ ವಿಟಜನಮಂ ಸತ್ಯ ಟಾಕ್ಷಂಗಳಿಂದೆ 
(ಧರ್ಮಾಮೃ. ೧೩-೧೭) ; Luna ಯೂತ್‌ ಬೇರುಟ್ಟಿ ನಿಛ್ವುಥುಮಂ ಬಗೆ 
ಮೊಳೆ ಪೊಜಮಟ್ಟು ಪೆಚ್ಚಿ ಫಲಮಫೈದುಮಂ ಕಾಣಲಪ್ಪಂತೆ (ಬಂಹರಿ. 
೧೦-೧೦ ವ); ಪೆಚ್ಚಿರ್ದ ದ್ರೌಪದಿ ಸುಭದ್ರೆಗೆಂ ಹರುಷರಸವುಚ್ಚಿದುದು 
(ತುರಂಗ, ಆ೦-೩೩). ೪, ತಲೆಯ ನವಿರುಚ್ಚುತಿರೆ ತಾರೆಗಳ್‌ (ಕಲ್ಯಾಕಾ 
೨-೧) ; ಅಕಾಶದಿಂದುಚ್ಚಿ ದುವು ತಾರೆಗಳ್‌ (ಚೆಬಪು. ೩೨-೨೩) ; ಹೊಲಿದ 
ದಾರ ಹರಿದು ಓಲೆಗಳು ಉಚ್ಚುವುವು (ಮುಂಬಯಿ- ೨-೭); ಗೋವೆರ್ಧ 
ನನ ಬಾಯಿಂದ ಫಕ್ಕನೆ ಮಾತು ಉಚ್ಚಿತು (ಮುಗಿಮ. ೧೦೫)..ಲೆ. ಸಣ್ಣ 
ವರ ಜ್ವರ, ಕೆಮ್ಮು, ಉಚ್ಚುವುದಕ್ಕೆ, ಓಕರಕೆಗೆ :- ಕರ್ಕಾಟಕಶೃಂಗಿ, 
ಹಿಪ್ಪಲಿ, ಆತಿಬಜೆ, ಭದ್ರಮುಸ್ತೆ, ಇವಂ ತೇದು ಮೊಲೆಹಾಲಲ್ಲಿ ಜೇನು 
ತುಪ್ಪದಲ್ಲಿ ಕುಡಿಸೆ ಜ್ವರ, .ಅತಸಾರ . . . ಮಾಣ್ಗುಂ (ವಿವೈವಿ. ೧೦೯) ; 


ಶಾ 


43 


ಉರ್ಚು 


ಇದ್ದಕ್ಕಿದ್ದಹಾಗೆ ದನಗಳು ಉಚ್ಚಿ ಕೆಕೊಂಡರೆ (ಹುಟ್ಟಹ. ೧೧). 
೧೦. ಕಳಚು; ಸಡಿಲವಾಗು : ಯುದ್ಧದುಳ್‌ ಉಆಕೀಲಿ£ಲು3ಚ್ಛಿದ 
ವಂಬುವಾಳ್ಪಲಗೆಯುಳ್ತಟ್ಟು (ಸೌಇಇ. 120-1, ೩೯೨-೩; 8ನೆಯ ಶತ). 
೧೧. ಸಡಿಲಿಸು; ಬಿಚ್ಚು; ತೆಗೆ: ಆ ಏರಿಯೊಳಗೆ ಒಂಬತ್ತು ತೂಬ 
ನುಚ್ಚಿದರೆ ಆಳಾನೆಲ್ಲವೂ RTS (ಅವಚಂ. ನರಳ); 
A ಉಟ್ಟು ೧. ಅಜ್ಜರ ಸಿಜ್ಜ ಪೆಣ್ಣಿ ಕ್ಕಿಜುಮಂಕ್ಳಾಳಾ ಉದುಗುಆಕೆ ಯ 
ನುಲಕ್ವಿಕೊಳ್ಳೆ ಪ್ರಿಯ * * ೫ ಪಲರುಮಂ ಕೊನ್ನು (ಎಕ. ೪11, ಸೊರಬ. 
೨೨-೩ ; 800) ; ಮಾಗರೆಯ್ಮಂ ಪಣ್ಣಿ ಪೆಣ್ಣಿರೆನುಡೆಯನುಟ್ಟಲುಮೆಲಕ್ತಿನ 
ತುಜುಗೊಳೊಳುಮಲಟ್ನ್ಕ್ಮಿ ಸತ್ತೆನ್‌ (ಎಕ. ೫, :ಮುಳಬಾ. ೧೬೧-೨ ; 950) ; 
ಚುಲ್ಪ್‌ದ ತೆಆದಿಂ ಪುಸಿಗಳನುಲ್ಟು ವನಿವನೆಂದು ಕಾಯ್ದ ಕರ್ಬುನದಿಂದಂ 
ಚುಲಸ್ತಿ ಪೆಡತಲೆಯ ತೊಂತಿಂದುಲಸ್ವಿ [ಪಾಠಾಂ. ಳ್ಸು]ವರಿಕ್ಕುಟುಸಿ ನಾರ 
ಕರ್‌ ನಾಲಗೆಯಂ (ಸುಕುಮಾ. ೧೧-೪೪). 

ಉರ್ಚವೇಟ್‌ - ಭೇದಿಸುವಂತೆ ಹೇಳು; ಸುಲಿಯು ವಂತೆ 
ಹೇಳು: . ತುಜಖುವಂ ಕಳಿಸುವ ಕೃಷ್ಣೆಯ ನಿಆಿಯಂ ಪಿಡಿದುರ್ಚವೇಟ್ವ 
ಕೊಳನಂ ಪಿಂದುಂ ಪೆಆಗಾಗಿ' ಪುಗುವ ದುರ್ನಯಮಣಖಪನವೆ ಕೌರವನ 
ರಾಜ್ಯದಾಯುವ ಕೇಡಂ (ಗದಾಯ. ೬-೧೦). ಉರ್ಚಿಕೊಳ್‌ - (ಒರೆ 
ಅಥವಾ ಬತ್ತಳಿಕೆಯಿಂದ) ಸೆಳೆದುಕೊ; ಕೀಳು : ತನಗೆ ವಿನಾಯಕಂ 
ದಯೆಯಿನಿತ್ತ ಜಯಾಸ್ತ್ರ ಮನುರ್ಚಿಕೊಂಡು (ಪಂಪ ಭಾ.” ೧೨-೧೬೮); 
ನಿಶಿತಾಸ್ತ್ರ ಂಗಳನೊಜಕಿಯೆಂದುರ್ಚಿಕೊಂಡು (ಧ ಮಾ ೯ ಮೃ. ೭-೧೦೫); 
ಅಸುವಂ ಕಳೆಯದಿರ್ಪ ಕಡುಗಳ್ಳರನೇಂ ಪಿಡಿದುರ್ಚ್ಛ ಕೊಂಡ ಕೀ 
(ಅರ್ಧನೇ. ೫-೨೯). ಉರ್ಜಿಕಿನ್‌ - ಕಿತ್ತುತಿನ್ನು: ಗಜಮಾಂಸವನುರ್ಚಿ 
ತಿಂದು ಕೂಗಿಡುವ ಮರುಳ್‌ (ಎಕ. ೪11, ಸೊರಬ. ೧೮೪-೧೦ ] 1039). 
ಉರ್ಚಿಪಾಯ್‌ - ೧. ರಭಸದಿಂದ. ನುಗ್ಗು; ಭೇದಿಸಿ ನುಗ್ಗು : 


. ಭುಗಭುಗನುರ್ಚಿಪಾಯ್ವ ಬಿಸುನೆತ್ತರ ಸುಟ್ಟುರೆಯಂ (ಪಂಪಭಾ. 


೧೦-೮೦). ೨, ಮೇಲಕ್ಕೆ ಚಿಮ್ಮು: ಮೊಲೆವಾಲಾದಂ [ತಾನೆತ್ತಲುಂ) 
ತೊರೆದುರ್ಚಿಪಾಯ್ವಿನೆಗಮಿರದೆಳ್ತಂದಳ ಸೋ ತ್ಯರ೦ಠಪುತ್ರ ವಿಮ 
ಹದಿಂ (ಕಾದಂಉ. ೬೭೩). ಉರ್ಚಿಪೋಗು - ೧. ಬಸಿ; ಸುರಿ; 
ಮೆರೆವರಿ: ದೊರೆವಡೆದಿರ್ದುದಿರ್ವರ ಮನೋರಥಮಗ್ಗಳಮುರ್ಚಿ 
ಪೋದುದಿರ್ವರ ಮನದಟ್ಟಆಚ್ಚುಡಿದುದಿರ್ವರ,.. ಮಚ್ಚು (ಶಾಂತಿಪು. 
ನುಗ್ಗಿಹೋಗು; ಜೇದಿಸಿಕೊಂಡು. ಹೋಗು : ಅಚ್ಛಿನ್ನ 
ಶಿಳಾಭಿಧಾನ ಗುಹಾಭ್ಯಂತರದಿನುರ್ಚಿಪೋಗಿ (ನೇಮಿಪು. ೪-೯೬ 1 

ಪಿರಿದೆನ್ನಂಗದೊಳಾದ ಪುಣ್ಗಳ ಗುಹಾದ್ವಾರಂಗಳೊಳ್‌ ಪೊಕ್ಕು ಫುಲ್ಕರು 
ಳೆತ್ತಂ ನುಸುಳ್ತುರ್ಚಿಫೋಪಿನೆಗಮೊಂದಾಟೋಪದಿಂ ಕಾದುವೆಂ (ಜಗವಿ. 
೧೬-೮೬). ಉರ್ಚಿಬರ್‌ - ಉರ್ಚಿಪಾಯ್‌' : ಪರಿವ ಫೊಡರ್ಪುಗೆಟ್ಟು 
ರವಿ 'ಮುಂದಿರೆ ಲಜ್ಜಿಸಿ ಕಣ್ಣ ಬೆಳ್ಬುಗಳ್‌ ಕರಮೊಳಗುರ್ಚಿಬಂದು . .. 
ಪುಟ್ಟಸುತಿರ್ದುದು (ಧರ್ಮಾಮೃ. ೭-೨೧೩). ಉರ್ಚಿಬೀಳ್‌ - ಕಳಚಿ 
ಬೀಳು ; ಜಾರಿಬೀಳು : ಗರ್ಭದ ಕೂಸುಗಳುರ್ಚಿಬೀಳ್ವಂತೆ ಮುಗಿದುವು 
ಮಿಳ್ತು ಗಳೆನಿಸೆ (ಮೋಹತ. ೧೯-೧೯) ; ಹಲಸಿನ ಬೀಜ ಉರ್ಚಿ ಬಿತ್ತು 
(ರೂಢಿ): ಉರ್ಚಿಮುಕ್ಕು - ಉರ್ಚಿತಿನ್‌ : ತಕ್ಕಿನಭಿಮನ್ಮುವ ಕೂರ್ಗಣೆ 
ಪಾಯ್ಜು ನುಂಗಲುಂ ಟೊಣೆಯಲುಮುರ್ಚಿಮುಕ್ಕಲುಂ (ಪಂಪಭಾ. 
೧೧-೯೪) ; ಬಾದೆ ತಿರುಗಿಯೊಡೆ ಮಟಕಿಯಂ. ಕಜಕಿಯದೆ ವಕ್ರಿಸಿದೊ 
ಡುರ್ಚಿಮುಕ್ಕುವೆನೆಂದಳ್ಳಿ ಆಸಿ (ಅನ ಂಪು. ೧೩-೯). ಉರ್ಚೇಯ್‌ - 
ಮೇಲಕ್ಕೆ ನೆಗೆ ಚಿಮ್ಮು: ಬಿಟ್ಟ ಭರದಿಂದೆ ವಾರಿಯೆರಲಕ್ಷಿಸೆಗಂ . 
ಪಚ್ಚು ಸೂಸೆ ಕೊಳದೊಳಗೆ ಬಯಲ್‌ RN ತದ್ರಭಸಕ್ಕು ರ್ಟೆಟ್ಟು 
ಕಡಂಗಿದುವು.ಜಳಚರಪ್ರಕರಂಗಳ್‌ (ಚಂದ್ರ; ಪು. ೫೪೩). 

(ದೇ. ॥ ತಮಿ, ಉರಿ; ಮಲ. ಉರಿ) 


೧-೭೯). ೨. 


ಹಿಉರ್ಜುಗ ಳೆ ಖರ್ಜಿ 


ಹಿಉರ್ಜುಗ (ನಾ). ಪ್ರಯತ್ನ; ಉದ್ಯೋಗ; ಕಾರ್ಯ ; ಕೆಲಸ: | ಉರ್ಪವಳ್ಳಿ (ನಾ). ಒಂದು ಊರಿನ ಹೆಸರು: ಉರ್ಪ್ಸವಳ್ಳಿಯ 
ಜರ್ಜಿಪ. ಭೂಷಣವನಿತ್ತ್ನೀಗಬಹ ಸಮರಕುರ್ಜು ಗಂಗೊಳಿರೆ ಒದು, ಚಾಮಯ್ಯನುಂ (ವಕ. ೪, ಚಿಕ್ಕಮ. ೩-೧೫ ; 699 ?); ಉರ್ಪ 
ಬೀಳ್ಕೊಟ್ಟ (ಜಿನಮು. ೧೬-೨೨). "ಉಜ್ಜುಗ? ಪರಾ. [ಆ ಉಜ್ಜುಗ] | ವಳ್ಳಿಯ ಬಾಸಗವುಣ್ಣನ (ಮೈ ಆರಿ. ೧೯೩೨-೨೨-೭೮; 1012), 
ಉರ್ಜುಗಂಗೊಳ್‌ (ಕ್ರಿ). ಪ್ರಯತ್ನಿಸು; ಉದ್ಯೋಗಿಸು: ಜರು | [ಉರ್ಪು (ಆ ಉಪ್ಪು) * ಪಳ್ಳಿ] 
`ರಿಸಲಗ್ನಿ ಪ್ರವೇಶಕಿಳಿಯಾಕ್ಮೆ ಧೃತಿಗುರ್ಜುಗಂಗೊಳಲು ಸೀತಾ. ಮೈದುನಾ 8] ಓಉರ್ಪು "ಉಪ್ಪು ನೋ. 


ಕ್ಮಜರು (ಜಿನಮು. ೪೦-೧೫). [ಕಂರ್ಜುಗ + ಕೊಳ್‌] ಉರ್ಪುಗಾಯ್‌ "ಉಪ್ಪುಗಾಯ್‌? ನೋ. 
ಉರ್ಜುಗಿಸು "ಉಜ್ಜುಗಿಸು? ನೋ. ಉರ್ಪ್ರವೇಖು (ನಾ). ಉಪ್ಪಿನ ಹೇರು (?): ತದ್ಭಂಗ ಚಿತ್ತನವಂ 
ಉರ್ದಂ "ಉದ್ದಂ'. ನೋ... ಮಟಸ್ಸಿ ಲುಲಾಯಮಾಗಿ ಜನಿಸಿರ್ದೋರಂದದಿಂದುರ್ಪುವೇಟನೆ ' ಪೊತ್ತು 
ಉರ್ದಿಡು (ಕ್ರಿ). ಉಜ್ಜಿಹಾಕು; ಒರಸಿಹಾಕು : ಆರ್ಶಿನುಂ ಕಾಪಿನುಂ (ಶಾಂತೀಶ್ವ. ೫-೬೫). [ಉರ್ಪ (ಆ ಉಪ್ಪು) * ಪೇಜ್ಯು] 


ಸತ್ತಿ ನೆಲನೆಬ್ಲಮನೆತ್ತಿ ದಂ ಸ್ಪಷ್ಟದಂಡದಿನುರ್ದಿಟ್ಟನಿರುಳ್‌ ತೊಂದರೆ |1| ಉರ್ಬಟೆ, ಉಬ್ಬಟಿ (ನಾ). ೧. ಅತಿಶಯ; ಹಿರಿಮೆ; ಹೆಚ್ಚಳ. 
ಗಾರರಂ (ಸೌನಂದ. ೨-೨೮). [ಉರ್ದು + ಇಡ್ಶು] 3. ಪರಾಕ್ರ ಮ; ; ಸಾಹಸ; ಸಾಮರ್ಥ್ಯ; ಶೌರ್ಯ. ೩. ಹಿಂಸೆ; 
ಉರ್ದಿಸು, ಉಜ್ಜಿಸು (ಕ್ರಿ). ಕಿಕ್ಕಿಸು; ತೇಯಿಸು: ಕೈಸಾಣೆಗಳಿಂದಂ ಕಾಟ; ಉಪಟಳ: ಕಡುವೇಗದಿಂ ಭದ್ರ ಕಾಳೀಪತಿಯ ಮಜಕಿವೊಕ್ಕು 
ನಾಲ್ಕುಂ ದಾಡೆಗಳನುರ್ದಿಸಿ ಕಳೆದು ಮಟ್ಟಂ ಮಾಡಿದೊಂ (ವಡ್ಡಾರಾ. ದಖಿಳಸೈನ್ಮಂ ' ಪೇಳ್ವುದೇಂ 'ದನುಜರುರ್ಬ[ಪಾ ಠಾ ೦. ಬ್ಬ]ಟಿಯನು 
೧೬೫-೧೪) ; ಆಗುರುಮಂ ಕುಂಕುಮನನರೆಯಿಸುತೆ, .. ಸಾದಿನಿಂ (ಚೆ ಬ ಪು. ೩೨-೩೯); ಇನಿತೊಂದುರ್ಬ([ಪಾಕಾಂ. ಬ್ಬ] ಟಿಯೇ ಪುಳಿಂದ 
ಪೊಗೆಯ ಗಂಧವನುರ್ದಿಸುತೆ ಪೂವ ಪೊರೆಯಿಸುತೆ ಬಗೆಗಾರ್ತಿಯೊರ್ವ | 18 ಬಿಡು ನಿನ್ನೀ ಬಿಂಕಮಂ (ಶಬಶಂ. ೪-೬೫). ಉಬ್ಬಟಿ: ೧. “ಉಬ್ಬರಂ 
ಳೆಸೆದಳ್‌' (ಸದ್ಮರಾ. ೮-೪೯). ಉಚ್ಚಿಸು: ಪಾತ್ರೆಗಳನ್ನು ಚೆನ್ನಾಗಿ ಉಬ್ಬಟಿ, ಅಣಿಯರಂ... ಪೆರ್ಚುಗೆ ಈ ೧೯ ಅತಿಶಯೆಂ” (ಕಶೆಸಾ. 
ಉಜ್ಜಿಸಬೇಕು (ರೂಢಿ). [ಉರ್ಡು, + -ಇಸ್ಕು] ೧೨-೨೩೬೪); *ಉಬ್ಬಟಿಯುಬ್ಬರಮಣಿಯರ ನೆಜಕಿ ಖಾ ಂಟಿನ್ನಲತಿಶ 
ಉರ್ದು, ಉಜ್ಜು, ಉದ್ದು, (ಕ್ರಿ). ೧. ಒರಸು; ತಿಕ್ಕು; ತೇಯು: ಯಾರ್ಥಂ ಧರೆಯೊಳ್‌? (ಕವಿಕಂ. ೧೨೦) ; ಈ ಕಲಿಕಾಲದೊಳ್‌ ವಿಷಮ 
“ಇಉದು೯-ಸಂನಿಫೃಷ್ಟ್ರೇ. (ಉಜ್ಜು) ಮಾಷೇ ಚ (ಉದ್ದು)? ಉಲದೊಳುಬ್ಬಟಿಯಾಯ್ತು (ಎಇ. 2೪1, ೬೧-೨೫ ; 1081); ಉಬ್ಬಟಿಯ 
(ಶಮಧಾ); ಪೊರಳೆ ವಾರಿಧಿಗಳ್‌ ಕಲಂಕಿದುವ್ರ[ರ್ದೆ' ಮೆ] [ಪಾಳಾಂ.ದ್ಹಮ,'|20| ಭಕ್ತಿ (ತಿರುರ. ೧೮-೮); ನಿನ್ನೆಯೆಯಂಗುಬ್ಬಟಿಯ ಬೀರಮುಂಟು 
ದೈಮ]ಯ್ಕನುದಗ್ರಮಂದರಮದಂದಲುಗಿತ್ತು (ಪಂ ಪಭಾ. ೮-೧೫); (ಕಬ್ಬಿಕಾ. ೧೮೧); ಕಡುಮುಳಿಸಿನುಬ್ಬಟಿಯ ಮಾರುತಿ (ಕುವ್ಯಾಸ. 
ಕೆಲರಂ ಗುರ್ದಿಯುಮುರ್ದಿಯುಂ ತಿರುಪಿಯುಂ ತೇದುಂ ಭುಜಾದಂ ೧೬-೬೯). ೨. *ದಪ್ಪ 'ಪೆಟ್ಟದಟಾರ್ಪು ಸಾಸ ಪೆರ್ಚುಬ್ಬಟೆಯದಪ್ಪು ದು? 
ಡೆದಿಂ (ಗದಾಯು. ೩-೧೨) ; ಮಡಕೆಯನುರ್ದಿ ಕರ್ಚಿ ಸಹಕಾರದ (ಶಬ್ದಮಂ. ೩೯); “ಉಬ್ಬಟಿಯೆನೆ ಶೌರ್ಯಾತಿರೇಕಂ? (ಭಾರನಿ. ೪೪); 
ಪಕ್ತೆಫಲಂಗಳಿಂದದಂ ತೊಡೆದರೆಳಾದ ಪಾಖನೆಜಕಿ ದಂದು ಮೊಸರ್‌ ಕುಟಲಾಳಾಪದೆ ಪಿಂತೆ ಕಾಟಕ್ಸಿಡೆದು ಮುಂತಾ ಸತ್ಯವೀಂದ್ರರ್ಕಳುಬ್ಬ 
ಸಹಕಾರ ಗಂಧಮಂ ಪಡೆಗುಂ (ಲೋಕೋಪ. ೮-೪೬). ೨. ಉಜ್ಜಿ ಹರೆ |28| ಓಯಂ ಕಂಡು ಕನಲ್ಲು (ಧರ್ಮನಾ. ೧-೫೩); ಪವನಜ ಪಾರ್ಥರುಬ್ಬಟಿಯ 
ಯನ್ನು ಬಾಜಿಸು: ಉದ್ದು [ಪಾಠಾಂ. ಊದು]ವಜುಂಚೆಯ ರವಮುಂ ನಿಲಿಸುವಾಸತ್ತಿಗರು ನಮಗಿಲ್ಲ (ಕುವ್ಯಾದ್ರೋ. ೪-೭); ಸಮಾರಣ 
ಬಾರಿಪ ಜಿಂಕರಮುಂ (ಅರ್ಧನೇ. ೮-೭೫ ವ); ಉಂಚೆಯುರ್ದಿ ಬಾಜಿಸಿ ನುಬ್ಬಟಿಯಿಂಜಿ ವಾರಾಶಿ ಬಳೆದುವು(ಮೋಹತೆ. ೩೬-೫೦). ೩ಿ.*"ಉತ್ಪಾಟಿ, 
ಪಾಡುತ್ತಿರೆ (ಬಂಹರಿ. ೧೪-೨೬ ವ); ಅನಿತಜಕೊಳಾ ವಾದ್ಮ ವಿದ್ಮಾಧಿಕರ್‌ ಉಬ್ಬಟಿ? (ಶಬ್ದಾನು. ೧೬೦ ಪ್ರಯೋ) ; ಗರುಡನುಬ್ಬಟಿಗಹಿನಿಕರ ಜರು 
ಮರ್ದಳಮನುರ್ದಿ (ಚಿಕವಿ. ೬-೧೫೧ ವ). ಉಜ್ಜು : 0 ಆತ್ಮ ತತ ವ ರಿತವಾದವೊಲು (ಕುವ್ಯಾದ್ರೋ. ೧೬-೧೨) ; ಮದದಂತಿಯುಬ್ಬಟಿಗೆ ಸಲು 


ಆ ಎವೆ 

ಮುಟ್ಟಿ ಬರೆದಿದ್ದ ಲಿಪಿಗಳನಾತ್ಮನೊಳರ್ತಿವಟ್ಟರಿಸಿ. ಆತ್ಮತತ್ತ್ವಕೆ ಹೊಜ |30 ಕಿದ ಶಿಶುಗಳುಳಿದುದುಂಟೀ ಧರೆಯೊಳು.(ಸೌಂದಪು. ೩-೪೭) ; ದಿವಿಜರಾ 
ಗಾಡೊಂದು ಲಿಪಿಯ ಮಹಾತ್ಮನುಜ್ಜೆಂದು ತೋಜಕಿದನು (ಭರಚ. ೩೬-೮೬). ಬ್ರಹ್ಮಾಂಡಪತಿಯಂಭ್ರ,ಯಲಿ ಸೈಗೆಡೆದು. .. ದೈತೇಯರುಬ್ಬಟಿಗಳನು 
ಉದ್ದು, : ೧. ಭವದ ಬೇರಂ ಹಜಿಯಲುದ್ದು ವಂದದಿಂ. . . ಭವನಾಲ ಬಿನ್ನೈಸೆ (ನಿಭಾಗ. ೬-೭-೧೬). [ಆ ಉರ್ವು + -ಆಟಿ] 
ಯದ `ಹುಲ್ಲನುದ್ದತೊಡಗಿದನಂದು (ವಾಗೀರ. ೬೯-೫); ನೀರ ಪೋಗಿ ಉರ್ಬಕಿ (ನಾ). ಭೂಮಿ; ನೆಲ: ಕಚ್ಬೆಂಬಭಿಧಾನಂ ಕಾಲ್ಗಣ್ಬಿಂಗೆಂ 
ಬಿದ್ದನು ಜಂಬೂದ್ವೀಪಡೊಳಗೆ ಗಜಕಿಯುದ್ದಿದ ಪಶ್ಚಿಯಂದದಲಿ(ಅಂಜಚ. ನೆಗಟ್ಜ ಮೆಲ್ವ ಕಬ್ಬಿಂಗೆಂ ಕೇಳುರ್ಬ್ಬರೆಯೊಳಕ್ಕುಂ (ಧರ್ಮಾಮೃ. 
೧೩-೨೧೯) ; ಚಂದ್ರಮಂಡಳದ ಕಳಂಕನನುದ್ದುವಂತೆ ಲೋಹಚಕ್ರದಿಂ|ಆ5 ೧-೧೯೦). [€ ಉರ್ವಕೆ] 
ಹಳೆಯ ಬೋಹಣಮನುದ್ದಿ (ಧರ್ಮಪ. ೨-೨೩ ವ); ಮರ.ಸಹಿತ ಹಿಡಿ ಉರ್ಬಳಿ (ಕ್ರಿ). ಉಬ್ಬರ ಇಳಿ: ಬಿರಿವ ಸರೋರುಹಂ ಮುಗಿವ ಕೈರವ 
ದುದ್ದಿ ನೆಲದೊಳಗೊರೆಸಿ ಕೊಂದನು ಕಲಿ ಹಿಡಿಂಬಕನ (ಕುವ್ಯಾಆ. ಪಂಕ್ತಿ... ಉರ್ಬಳಿವ ಸಾಗರನೊಪ್ಪುದು ಸುಪ್ರಭಾತದೊಳ್‌ (ವೃಷವಿ. 
೧೦-೨೦). ೩, ಮರ್ದನ ಮಾಡು ; ಅಳಿಸು : ರುಧಿರದ ಕಡಲೊಳದ್ದಿದ ೯-೨೪). [ಉರ್ಬು, (ಆ ಉರ್ವು) * ಅಳಿ (ಆ ಅಟಾ)] 
ನುದ್ದಿದನು'ಮಾರ್ಬಲದ ಗರ್ಪಿತರೆ (ಕುವ್ಯಾಕ. ೨-೪೫) ; ಕುರುಕುಲವನು ಉರ್ಬಿ (ನಾ). ಭೂಮಂಡಲ; ನೆಲ: ಉರ್ಜ್ಬ್ಬಿ ಯೊಳ್‌ ಸಕಲ 
ಉದ್ದುವೆನು (ತುರಂಗ. ೨೫೯). 40 ದೊಳೊರ್ಬ್ಯನೆ ಗಣ್ಣ ಶ್ರೀಚನ್ತಮನೆನ್ತುಮೊಳ್ಬಿಡೆಯೆನ್‌ (ಎಇ. 22೪], 

[ಜೀ. ॥ ತಮಿ. ಉರೈ; ಮಲ. ಉರೆಸು; ಕೊಡ. ಒರ್ಜ್‌,.-ಉಜ್‌; ' ೨೬-೬; 865); ಜಯಸಿಂಹವಲ್ಲಭನನನ್ವಯರಾಜ್ಯದೊಳುರ್ದಿ ಯೊಳ್‌ 


ತುಳು. ಉರೆಸು:; ತೆಲು. ಒರಯು] 

ಉರ್ದು, "ಉಟ್ಟು' ನೋ. 

ಉರ್ದು, (ನಾ). ಉಜ್ಜುವಿಕೆ;_ತಿಕ್ಳುವಿಕೆ: ಕೋಪಾನಳನಿಂ . . 
ಕಾಲುರ್ದಿಂಗೆ ಫೊರಳ್ಳು ಭ್ರಮರಿ 'ಮೊದಲಾಗೊಡೆಯ ಕರೆಚಾರಂಗಳೊಳು |4 
(ಬಂಹರಿ. ೨-೫೦ ವ). [<£ ಉರ್ದು) 


ವಿಗುರ್ಬಿಸಿದನ್‌ (ಎಕ. ೪111, ನಗರ. ೩೫-೨೯ ; 1077) ; ಪೆರ್ಬಿಸಿಲರ್ಬಿಸಿ 
ತುರ್ಬಿ ನಿದಾಘಮುರ್ಬಿಯೊಳ್‌ (ಜಗವಿ. ೧೭-೭೬); ರಾಯಭೂವರೆ 
ನಿಧಿ ಬುಕ್ಕರಾಯ ನಿನಗಾರ್ದೊರೆ ಮಿಕ್ಕಿನ ರಾಯರುರ್ಬಿಯೊಳ್‌ (ಎಕ. 
21, ಚಿತ್ರದು. ೨-೧೦ ; 1555) ; ಉರ್ಬಿಗಶಿಹಿತಮಾಯ್ತು (ನಿಭಾಗ. 
೪-೧೪-೪೬). [< ಉರ್ವಿ] 


ಆ 
EST 


ಉರ್ಜನಂ 


ಉರ್ಬಿನಂ "ಉರ್ವಿನಂ' ನೋ. 

`ಉರ್ಜಿಸು 'ಉರ್ವಿಸು' ನೋ. 

ಉರ್ಜಿಸಾಳೆ (ನಾ). ದೊರೆ; ರಾಜ: ಬಂನ್ಮನೀ ಬಂನ್ಡನೆಂದುರ್ಬ್ಬೀ 
ಪಾಳರ ಕಂಣ್ಸೆ (ಎಕ. ೪1, ಕಡೂರು. ೨-೭ ; 1110). 

[< ಸಂ. ಉರ್ನೀಪಾಲ] 

ಉರ್ಬು, "ಉರ್ವು,' ನೋ. 

ಉರ್ಬು "ಉರ್ವ? ನೋ. 

"ಉರ್ಬುಗುಂದು, ಉಬ್ಬುಗುಂದು (ಕ್ರಿ). - ಉರ್ಬುಗೆಡು: ಪುಲ್ಲಂ 
ಮೇಯಲೆಳಸಿ ಬಂದು ಮೆಯ್ಯ ತೀಂಟಿಗೆ ಪುಲಿ ಪೊರಳ್ಲು ಪೋದ ತಾಣ 
ದೊಳ್ಳಿಂದು ಗರ್ಬಿಂಗಗಿದುರ್ಬುಗುಂದಿ ಹಮ್ಮದಂಬೋದ ಹರಿಣಂಗಳಿಂ 
(ರಾಜಕೇ. ೫-೫೫ ವ). ಉಬ್ಬುಗುಂದು : ತಾರ್ಕಿಕರುಬ್ಬುಗುಂದಿದರುತ್ತ 
ಮೋತ್ತಮ ಬಾಚಿರಾಜನುದಾತ್ತಮಹಿಮನು ಮರ್ತ್ಕನೇ (ಬಸಪು. 
೫೪-೮೪). [ಉರ್ಬು (< ಉರ್ವ) * ಕುಂದು] 

-ಉರ್ಬುಗೆಡು, ಉಬ್ಬು ಗೆಡು (ಕ್ರಿ). ಉತ್ಸಾಹಗೆಡು; ಹುರುಪು 
ಕಡಮೆಯಾಗು : ನೀತಿಗೆಟ್ಟ ೦ ಮಣಿದು ಮಗೆ ಮನಂಗೆಟ್ಟಿನಾನುರ್ಬು 
ಗೆಟ್ಟಿಂ (ರಕ್ತಾಶ. ೫೩). ಉಬ್ಬು ಗೆಡು : ಕಳವಳಿಸದುಬ್ಬು ಗಿಡೆದಣಿಹುಡದೆ 
(4 ಸಪು. ೪೪-೨೨); ಉಬ್ಬು 6 ಕರ್ಣ ಪಾರ್ಥ 'ಸಗರ್ಭಓಿಕೋ 
(ಕುವ್ಯಾಕ. ೨೩-೩). [ಉರ್ಬಾ (ಆ ಉರ್ವ) * ಕೆಡು] 

ಉರ್ಬುಜವ್ವನೆ (ನಾ). ಯೌವನ ಏರುತ್ತಿರುವವಳು; ಏರುಂ 
-ಜವ್ವನೆ : ಕೊರ್ಬಿದ ಶರೀಕೆ ಸೂಕ್ಷ್ಮಾಪಾಂಗೆ ಕೆಂಗೂದಲುರ್ಬುಜವ್ವನೆ 
* * ಎಡೆಯಾಡುತ್ತಿರೆ (ಚೆಬಪು. ೧೦-೨೫). 

[ಉರ್ಬು] (ಆ ಉರ್ಪು,) * ಜವ್ವನೆ] 

ಉರ್ಚೀಟ್‌್‌ "ಉರ್ವೇಲ್‌' ನೋ. 

ಉರ್ಬೀಟಾಸು (ಕ್ರಿ). ಹಿಗ್ಗಿಸು; ನಿಗುರಿಸು: 
ನಂದುದು ಬೆರಂಟುತ್ತುಂ ಮಹೀರಂಗವಂ ಕೆರೆದುರ್ಬೇಟಿಸುತಂಗವಂ 
ಮೊನೆಯಿಡುತ್ತುಂ ಶೃಂಗವಂ ಪುಂಗವಂ (ಜಗವಿ._೫-೩೬). 

[ಉರ್ಬೇಟ್‌ (ಆ ಉರ್ವೆೇಯ್‌) + -ಇಸ್ಯು]' 
ಉರ್ಮಟ್ಟ: ಉರಮಟ್ಟ, ಉರ್ಮಟ್ಟ (ನಾ). (ಉಕ) ಉದ್ಭಟ; 
ಧೂರ್ತ; ಧಾಂಡಿಗೆ: ಆ ಉರ್ಮಟಮಂದೀಕಡೆ ಹೋಗಬ್ಯಾಡೊ... 
ನಮ್ಮ ಮನೆತನದ ದರ್ಜಾಕ್ಕೆ ಭೂಷಣವಲ್ಲ (ಎತ್ತಿಕೈ. ೭). ಉರಮಟ್ಟಿ: 
ಅವನು ಬಹಳ ಉರಮಟ್ಟ ಇದ್ದಾನೆ (ರೂಢ). ಉರ್ಮಟ್ಟಿ : ಅಂವಾ 
ಏನ ಬರೇ ಉಲಕೋಚಿನ ಇಲ್ಲಾ, ಉರ್ಮಟ್ಟನೂ ಇದ್ದಾನ (ದೀಪಹ. 1, 
೨೯). [4 ಮರಾ. ಉರಮಟ್‌. / ಸಂ. ಉನ್ಮತ್ತ] 
ಉರ್ಮಟ್ಟ "ಉರ್ಮಟ' ನೋ. 

ಉರ್ಮೆ "ಊರ್ಮೆ' ನೋ. 

ಉರ್ಲಜಾಡ್ಯ (ನಾ). ದನಕರುಗಳಿಗೆ ಬರುವ ಒಂದು ರೋಗ; 
ಕೂದಲುದುರುವ ರೋಗ (ಎಸಮೈ. ೩೪, ೪೨). [ಉರ್ಲು 7+ ಜಾಡ್ಮ] 

ಉರ್ವ "ಉಜುವ' ನೋ. 

ಉರ್ವಟ (ನಾ). ೧. ಕರು. ೨. ವರ್ಷ. ೩. ಧ್ವನಿ; ಸಪ್ಪಳ. [ಸಂ.] 

ಉರ್ವರ, ಉಬ್ಬರ (ನಾ). ೧. ಹೆಚ್ಚಿಗೆ; ಅತಿಶಯ: ಹರನುರಿ 


೯೯ 


5 


"20 


ಒರ್ಮೆಯೆ ಮುಟ್ಟಿ 


23 


ಗಣ್ಣ ಕಾಯ್ಬು ಸಿಡಿಲೆಟ್ಲರೆಮರ್ಬ್ಜಿಪ ಬಾಡಬಾ ಗ್ನ್ನ ಯು ರ್ವ್ವರಮಜಕೆ: 


ಯಟ್ಟ ಕೊಳ್ವ ಕುಳಿಕಾಹಿಯ ಕೋಳ ಫೊಡರ್ಪು(ಶಾಪಮಂ.೧೯೦-೧೦೬೦ ; 
1189). ಉಬ್ಬರ: ೧. "ಉಬ್ಬರಂ, ಉಬ್ಬಟಿ. .. ಪೆರ್ಡುಗೆ ಈ 
೧೯ ಅಶಿಶಯಂ? (ಕಶಸಾ. ೧೨-೨೩೪) ; ಬಜಸಿಡಿಲೆಜಪಂತಿರೆ ಬಂದೆಆಗಿ 
ದರಂತಳ್ತು ಬಾಳ ಕೀಟಕ್ಕೊನೆಯಿಂ ತಳ್ತಜದಣಕಿದುಬ್ಬರಮೆಂಬಿವನಜಕಿ 
ದಿಜಿದರ್‌ ಫೆಣಬಣಂಬೆಗಳ್‌ ನೆಗೆನಿನೆಗಂ (ಪಂ ನಭಾ, ೧೦-೮೨); 


ಚ 


ಉರ್ವಸಿ 


ಪಾಪದುಬ್ಬರದಿಂ ದೈವವಿರಕ್ತಿ ಸಂಭವಿಸುಗುಂ(ಲೋಕೋಪ.೪-೨); ನಾನಾ 
ಕ್ರೀಡೆಯಿಂದಿರ್ವರುಂ ತಜಸಂದುದ್ಧತ ಭಾವದುಬ್ಬರದಿನೇನುದ್ವೃತ್ತರಾ 
ಗಿರ್ದರೋ (ಸುಕುಮಾ. ೨-೬) ; ಕೃಪನುಬ್ಬರದ ಗರ್ವವ ಮುಜಾದು ಕೃತ 
ವರ್ಮಕನ ನೋಯಿಸಿದ (ಕುವ್ಯಾದ್ರೋ. ೫-೨೬) ; ಉಬ್ಬರದ ದುಗುಡದ 
ಬಂಧನವ ಪರಿಹರಿಸಿ (ತೊರರಾ. ೧-೪-೧೩). ೨. ಆಡಂಬರ; ಸಂಭ್ರಮ 
ಸಡಗರ: ಸೂಳಿಗೇರಿಯಂ ಪೊಳ್ಳು ತಾಂ ಮಾಟ್ಟುಬ್ಬರಕ್ಕೆ ಅಬ್ಬರಂ ಪಿರಿ 
ದಾಗೆ (ಧರ್ಮಾಮೃ. ೨-೪೩ ವ); ಮುಂಭಾಗದಲಿ ವಿಜಯದುಬ್ಬರದ 
ಭಟರೈತಂದರು (ತೊರರಾ. ೬-೨೮-೬೯); ಬಿನ್ನಣಂ ಪಾಜಕಿತು ಪಾಳಿ ಬರ್ದು 
ಕೆಲಸಾರ್ದುದು ಕೈಮೆ ಕಟಲ್ಲುದುಬ್ಬರಂ ತಾಅಕಿತು (ಟಿಳವಿ. ೬-೨೦೯). 
೩. ಉದ್ವೇಗ; ಆವೇಗ; ವೇಗ: ಪರಕಾಂತಾನಿಕರಕ್ಕೆ ಸೋಲ್ತು 
ಮನಮಂ ಸಂತೈಸಲೇನಾಜದುಬ್ಬರದಿಂದುಬ್ಬರ ಮಾಗೆ ಕೂಡಿ( ಧರ್ಮಾಮೃ. 
ಜೋಡಿಸಿದರುಬ್ಬರದ ಮದಗಜವ (ಕುವ್ಕಾದ್ರೋ. ೩-೨); 
ಕೂಗಿ ಬೊಬ್ಬಿಆ್‌ದೆರುಬ್ಬರ ದ] ಸಿಡಿಲ್ಕೋಟ ಜೊತ್ತಾಗಿ ಗರ್ಜಿಸುವಂತೆ 
(ಮೋಹತ. ೩೫-೧೯) ; ಮುದದೆ ಕೋಲುಗಳನು ಪೊಯ್ವುಬ್ಬರಕೆ ಮಿಗೆ 
, ಮೇಲುದು ಜಾಜ್‌ (ಕಂನವಿ. ೨೧-೧೧೧). ೪, ಏರಿಕೆ; ಉಕ್ಕಿ ಹೆರಿಯು 
ವಿಕೆ; ಭರತ: ನದಿಗಳುಬ್ಬರಮಡಗಿ ತಿಳಿದು ಪರಿದುವು ( ಜೈಮಿಭಾ. 
೨೫-೬). "ಉಬ್ಬರವಿಳಿತ? ಪರಾ. ೫. ಉಬ್ಬುವಿಕೆ ;: -ಬಾತುಕೊಳ್ಳು 
ವಿಕೆ: ಆನಾದಿ ವಿಬಂಧಃ:- ಹೊಟ್ಟಿ ಯುಬ್ಬರ (ಸಿದ್ಧಾಂತಿ. ಇಗ 
“ಉಬ್ಬರ - ಬಾಯುವಿಕೆ ೫ (ಜಾನಕೋ. ೨೦). 
[ದೇ. ॥ ತುಳು. .ಉಬರ್‌, ಉಬೆರೆ - ಮಂದವಾಗು, ಜಟ್ಟಿವಾಗು; 
ತೆಲು. ಉಬ್ಬರ. / ಪ್ರಾ. ಉವ್ವರ - ಘರ್ಮ, ತಾಪ] 
ಉರ್ವರಾಜಿತ (ನಾ). ಭೂಮಿಯ ಕ್ಸ ಲ್ಲಾ ಜಯಿಸಿದವನು: 
ಸುತ್ರಾಮಜಿತನು ನೃಜಿತನು ಉರ್ವರಾಜಿತನು... ಕೂಡಲ ಸಂಗಯ್ಯನು 
(ಬಸವ. ೯೫೪). [ಸಂ.) 
ಉರ್ವರಾಪಾಳ (ನಾ). `ದೊರೆ;.ರಾಜ: ಕಾರ್ವರಾಪಾಳನಿನಿಟ್ಟ ವಾಸರೆ 
ಚತುಸ್ತ್ರಿಕ. 'ಮಾತ್ರದೆೊಳಾವುಪಾಯದಿಂ ಮೇಳಿಸಿ ತಂದುಳೊಂಡು 
ಕುಡುವೆಂ (ಸುಕುಮಾ. ೭-೯)... [ಸೆಂ ಉರ್ವರಾಪಾಲ] 
ಉರ್ವರಾಮರ (ನಾ). ಭೂಸುರ; ಬ್ರಾಹ್ಮಣ: ಉರ್ವರಾಮರ 
ಸಭಾಭ್ಮಂತರೆ ಲೋಹಾಸನಸ್ಥಿತಂ (ಸುಕುಮಾ. ೫-೭ ವ). 
[ಸೆಂ. (ಉರ್ವರಾ + ಅಮರ್ಯ)] 
ಉರ್ವರಾವಳಯ (ನಾ). ಭೂಮಂಡಲ: ಅಂಭೋಧಿಯುಂ ರೆವಿಯುಂ 
ಚಂದ್ರನುಮುರ್ವರಾವಳಯಮಂ ನಿಲ್ವ ನ್ನ್ನ ಗಂ (ಎಳ, 18, ೩೪೫-೫ ; 
1159). (ಸಂ. ಉರ್ವರಾವಲಯ (ಉರ್ವರಾ + ವಲಯ)) 
ಉರ್ವರೆ (ನಾ). ೧. ಭೂಮಿ ; ನೆಲ: ಸಪ್ತಾಬ್ಕಿ ಸನ್ಮುದ್ರಿತೋರ್ವ್ವರೆ 
ಗೊರ್ವ್ವಂ ಪತಿ (ಎಇ. 2೧೮೪11, ೫-೧೦ ; 1082) ;`ಉರ್ವರೆಯ ಧನ 
ಮೆಲ್ಲವುಂ ನಿನಗೆ ಬಸವಣ್ಣ (ಬಸರ. ೫-೧೬೦). ೨೨. ಸಮೃದ್ಧವಾದ 
`ನೆಲ; ಫಲವತ್ತಾದ ಭೂಮಿ: ಸರ್ವರ್ತುಕಮೆ ಬನಂ ನೆಲನುರ್ವರೆಯೆ 
ಕೊಳಂ ಸಮಂತು ಪೂಗೊಳನೆ ಬಜಿಕ್ಳುರ್ವೀರ್ಧ್ವಂ ರೋಹಣಮೆ ಗಡ 
- (ಡರದ್ರಫು. ೩-೧೦). [ಸಂ, ಉರ್ವರಾ] 
ಉರ್ವರೇಶ್ವರ (ನಾ). - ಉರ್ವರಾಪಾಳ: ಇರ್ಪತೊಂದುರ್ವೇಶ್ವರೆರಂ 
`ನೀಂ.ತಜಸದೊಟ್ಟದೈ ಪರಶುರಾಮಾಕಾರದಿಂದಚ್ಕುತಾ (ಜಗವಿ. ೧-೬೦). 
[ಸಂ. (ಉರ್ವರಾ + ಈಶ್ವರ)] 
ಉರ್ವಸಿ (ನಾ). ಅಪ್ಸರ ಸ್ತ್ರೀಯರಲ್ಲಿ ಒಬ್ಬಳು: ತೋರಮಲ್ಲಿಗೆಯ 
ತುಜುಂಬು ರಾಹು ತವೆ ನುಂಗಿದ ಚಂದ್ರನನೊಯ್ಕ್ಯನೊಯ್ಯ ನಂದುಗುಚ್ವಿ 
ಮೊಲೊಬ್ಬಿರಲ್‌ ಬಲದೊಳುರ್ವಸಿ [ಪಾಠಾಂ. ರ್ವಿಸೆ] ದೇಸಿಗೆ ದೇಸಿಯಾಡಿ 
ದೆಳ್‌: (ಪಂಪಭಾ..೭-೮೭). [< ಸೆಂ. ಉರ್ವಶೀ] 


೧೩-೧೩೫) ; 


ಉರ್ದಾಕು 


ಉರ್ವಾರು (ನಾ). ೧. “ಸೌತೆಗಿಡ” (ಅಮರ. ಟೀಕೆ) ೨. ಮೆಕ್ಕೆಗಿಡ: 
“ಉರ್ವಾರುಃ, ಚಿರ್ಭಟಃ-.ಈ ೨ ಮೆಕ್ಕೆ ”( ಹಲಾಯು. ೩೫-೫೬); “ವಾಕು 
ಳಮೆನೆ ಸೌತೆ ಉರ್ವಾರುಮೆನೆ ಮೆಕ್ಕೆ ೫ (ಮಂಗರಾ. ೪೪-೪೬). [ಸೆಂ.] 

ಉರ್ವಾರುಕ (ನಾ). - ಉರ್ವಾರು ೨: “ಉರ್ವಾರುಕಂ ಕರ್ಕಟೀ 
ನಾಮವಿಶೇಷಂ ಚಿರ್ಬ[ಟಂ] ವಾಳುಕಿಯೆನೆ ಪಡೆಗುಂ *. (ವಸ್ತುಕೋ. 

[ಸೆಂ] 

ಉರ್ನಿ (ನಾ). ೧. ಭೂಮಂಡಲ; ನೆಲ: ಸಚರಾಚಕೋರ್ನಿಯೊಳೆ 
ನಿನ್ನ ಚರಿತ್ರಂ ಚಿತ್ರಂ (ಜಿನಾಲೆ. ೩); ಉರ್ವಿಯಂ ಪರ್ವಿ ಪಸರಿಸಿದ ನಾನಾ 
ನದಿಗಳ ನಡುವೆ (ಹಡಕಾ. ೨-೫). ೨. [ಛಂದ] ಮಗಣವೆಂಬ (---) 
ಮೂರು ಗುರುಗಳುಳ್ಳ ಅಕ್ಷರಗಣ : ಅಶೀರ್ವಾದದೊಳುರ್ವಿಯುಂ 
ಪರಬಲಂ ಮುತ್ತಿರ್ದೊಡಾ ತೋಯಮುಂ (ಛಂಜೋಂಬು. ೧-೩೬). 

(ಸಂ.:.ಉರ್ಪಿಲ] 

ಉರ್ವಿಜ (ಗು). ೧. ಭೂಮಿಯಲ್ಲಿ ಹುಟ್ಟಿದ; ನೆಲದಲ್ಲಿ ಬೆಳೆದ. 
(ನಾ). ೨. ಮರ; ಗಿಡ. `[ಸಂ. ಉರ್ನೀಜ] 

'ಉರ್ವಿತಳ (ನಾ). ಭೂಮಂಡಲ: ಖಳ ವೇದಂಗಳನೊಯ್ದನುರ್ವಿ 
ತಳಮಂ ತಾಂ ಚಾಪೆವೊಲ್‌ ಸುತ್ತಿದಂ (ಸೋಮೇಶ. ೪೪). 

(ಉರ್ವಿ ತಳ್ಳ (- ತಲ,)] 

ಉರ್ವಿಧರ (ನಾ). - ಉರ್ವೀಧರ : ಉರ್ನಿಧರದಗ (ದಲಿ ದೇಹನುರ್ವಿ 
ಯಾತ್ಮನ ಕಾಂತಿಯಲಿ ಮುಕ್ತೂರ್ವಿಗೈದೇನಿರಘನಿರುಪಮ ನಿಗಮನಾಗು 
ವನೂ ((ಬಿಜ್ಜಪು. ೧೪-೬೦). [ಸಂ. ಉರ್ವೀಧರ] 

ಉರ್ವಿನಂ, ಉರ್ಬಿನಂ.(ಅ). ಅತಿಶಯವಾಗಿ ; ಹೆಚ್ಚಳವಾಗಿ :"ಅಣಿ 
ಯರಮುಬ್ಬಡಿಗಮಗುಂದಲೆಯುರ್ವಿ[ಪಾಳಾಂ.ರ್ಬಿ)ನಂ ನೂಳದೆಂದು 
ಪಿರಿದೆಂಬರ್ಥಂ ? (ಕಬ್ಬಿ ಕೈ. ೮೩) ; ಬತಾಂಗಿ ಸುಗ್ಗಿಯಬ್ಬರಸಿಗಮುರ್ವ್ವಿನ 
ದೊಸಗೆ ಪುಟ್ಟಿ ಪುಟ್ಟ ದ ತನೆಯನತಿಪ್ರಕಟವಿಶದಯಶನೇಕಿಯಂಗೆ 
(ಮೈಆರಿ. ೧೯೩೯, ೩೭-೧೪; 1096). ಉರ್ಬಿನಂ : “ಉರ್ಬಿನಂ ಪಿರಿದು* 
(ಶಮದ. ಪರಿ ಪಿ). [ಉರ್ವು * ಇನಂ (೮ ಇನ್ನಂ)) 

ಉರ್ನಿಪ (ನಾ). ದೊರೆ; ರಾಜ: ಅತಿಶಯಧವಳೋರ್ವಿಪೋದಿತಾ 
ಳಂಕೃತಿ ಮತಿ ನೀತಿ ನಿರಂತರ ಪ್ರತೀತಂ (ಕವಿರಾ. ೧-೧೪೭). 

(ಸಂ. ಉರ್ವೀಪ] 

ಉರ್ನಿಸು, ಉಬ್ಬಿಸು, ಉರ್ಬಿಸು (ಕ್ರಿ). ೧. ಪ್ರಬಲಿಸು; ಅತಿಶಯ 
ವಾಗು; ಹೆಚ್ಚು : ನೆಲದೊಳ್‌ ಬಿಟ್ಜಡಗಿಂಡೆಯಾಗೆ ನೆಜನಂ ನಟ್ಟುರ್ಚಿ 
ದುಗ್ರಾಯುಧಾವಲಿಯಿಂದುರ್ವಿಸುವಿಂದ್ರಜಾಲಿಗನವೋಲ್‌ (ಕಾ ಂತಿಪು. 
೭-೮೯) ; ಉರ್ನಿಸುವ ಬೇಸಗೆಯೊಳ್‌ ಗುಡಮಿಶ್ರಂ ತಾನದು ದೋಷ 
ವಿನಾಶನಂ (ಬೋಕೋಪ. ೯-೨೧೭) ; ಅನಿಳನುರ್ವಿಸಿ ತೀಡೆ (ಜಗವಿ. 
೪೨೩೯). ೨: ಹೆಚ್ಚಿಸು ;:ಅಧಿಕವಾಗಿಸು : ಕರೆಗಿಸುವಂಕೆ ಗರ್ವ ಘನ 
ಜಾಳಮಂ ಉರ್ನಿಸುವಂತೆ ಕಾಮ ತೋಮರ ಜನಿತಾಗ್ನಿಯಂ (ಪುಷ್ಪಪು. 
೨-೨೫) ; ಮೇಳಂಗೈದಂರ್ವಿಸುತೆ ಶ್ರುತಿಯಂ' ವೀಣೆಯಂ (ರಾಜಶೇ. 
೧೧-೮೭) ; ಕವಿಗಳ್‌ ಮೋದದಿನುರ್ಪಿಸುವುದೀ ಪ್ರಬಂಧಮನಿಳೆಯೊಳ್‌ 
(ಯಾದವ. ೧-೨೩). ಉಬ್ಬಿಸು : ೨. ಹೊಸ ಮಸೆಯ ಹೊಗರೆಂಬುಗಳ 
ಸೆಬ್ಬಿಸಿದನುಬ್ಬಿಸಿದನು. (ಕುವ್ಯಾದ್ರೋ: ೧೫-೬೧).; ಪಣೆಗಣ್ಮುರಿಯನುಬ್ಬಿಸಿ 
ತನುವನೊಡ್ಡಿ ದನಭವ (ತೊರರಾ. ೩-೨-೩). ಉರ್ಬಿಸು : ೧. ಮನುಜ 
ರದ್ಭುತಚಿತ್ತರಾಗುತ ತನತನಗೆಪುರ್ಬಿಸುತಮಿರಲು (ಬ ಸ ಪು. ೫೭-೮). 
೨. ದೋರ್ಬಲನದ್ದಂ ಡೇಶರಿಂದುರ್ಬಿಸುವ .ಪೆಸರ ಸಾಮಂತರಿಂ 
(ಕುಸುಮಾ. ೩-೨೨). [ಉರ್ವು, * -ಇಸ್ಯು): 

ಉರ್ವೀಚಸ್ರ (ನಾ). ಭೂಮಂಡಲ: ಜ್ಞಾನರ್ಧಿಸಂಪನ್ನರುರ್ಪೀಚಕ್ರ 
ಸ್ತುತಪಾದಪಂಕಜರ್‌ (ಸುಕುಮಾ. ೧-೧೭). (ಸಂ. (ಉರ್ವಿ ಚಕ್ರ) 


೩೮-೩೧). 


ರ೯ಂ 


`ಉರ್ವು, 


ಉರ್ವೀಚರ (ನಾ). ನೆಲದಮೇಲೆ ಸಂಚರಿಸುವ ಪ್ರಾಣಿ; ಭೂಚರ: 
ಆಗಸದೊಳ್‌ ಪಣ್ಣಿದ ಪೊನ್ನ ಪಣ್ಣಿಗೆಯಿಭಂಗಳ್‌ ಚಿಹ್ನ ಮುರ್ವೀಡರ 
ಪ್ರಸರಕ್ಳುರ್ನಿಯೊಳ್‌ (ಶಾಂತಿಘು. ೫-೩೮). [ಸಂ. (ಉರ್ವಿ + ಚರ)] 
ಉರ್ನ್ವೀಜ (ನಾ). - ಉರ್ವಿಜ : ' ವನದೊಳ್‌ ಮದೀಯ ಪಿತೃಗೆಂತುಂ 
ವೈರಮುರ್ವೀಜರಾಜಿಗಳೊಳ್‌ (ಪಂರಾಮಾ. ೧೧-೧೨೬). [ಸಂ.] 
ಉರ್ನೀಧರ (ನಾ). ೧. ಬೆಟ್ಟಿ; ಪರ್ವತ: 'ಏನೆಸೆದುದೋ ತನ್ಮಂಹ 
ಕೋರ್ವಿೀಧರಂ (ಸುಕುಮಾ. ೧-೬೫). ೨. ಆದಿಶೇಷ. '[ಸಂ.] 
ಉರ್ನೀಧ್ರ (ನಾ). - ಉರ್ವೀಧರ ೧: ಉರ್ವೀಧ್ರ ರೋಹಣಮೆ 
ಗಡಾ ವರ್ಣಿಸಲಜಕಿವರೆಣ್ಣ ತಜ್ಜನಪದಮಂ (ಚಂದ್ರಫು. ೩-೧೦). [ಸಂ.] 
ಉರ್ವೀಪಾಲಕ (ನಾ). ದೊರೆ; ರಾಜ : ತದುರ್ವೀಪಾಲಕಂಗಿಷ್ಟಸುಂದ 
ರಿಯರ್‌ ಸುಂದರೆ ರೂಪೆಯರ್‌ ಸೊಬಗೆಯರ್‌ ಕೂರ್ತಿರ್ಪರುರ್ವೀಶ್ವರಾ 
: (ಶಾಂತಿಪು. ೫-೨೨). [ಸಂ. (ಉರ್ನಿೀ + ಪಾಲಕ)] 
ಉರ್ವೀಭರ (ನಾ). ಭೂಮಿಯ ಭಾರ; ರಾಜ್ಯಭಾರ: ನೀನೊ 
ರ್ವಯ್‌ :ಖಚರೇಶ ಪೊತ್ತುನಿಂದಿರ್‌ ದೊರೆವೆತ್ತು ವೀೀಭರಮಂ 
(ಕಾಠತಿಪು. ೫-೮೪) ; ಅರಮನೆಗೆ ಪೋಗದುರ್ವೀಭರಮಂ ನಂದನನೊ 
ಳಭಯರುಚಿಯೊಳ್‌ ಸಂದಿಸಿ ತಾಂ ಜೈನದೀಕ್ಷೆಯಂ ಕೈಕೊಂಡಂ 
(ಯಶೋಚ. ೪-೬೪). [ಸಂ.] 
ಉರ್ವೀರುಹ (ನಾ). - ಉರ್ವಿಜ : ಮಳಯೋರ್ವಿೀರುಹ ಕುಂಕುಮ 
` ದ್ರೆವಯುತಂ. .. ಗೆಂಥೋದಕೆಂ (ಅಜಿಪು. ೪-೭೨). [ಸಂ.] 
ಉರ್ನೀಹರ್ಷ (ನಾ). ಭೂಮಂಡಲಕ್ಕೆ ಆನಂದವುಂಟುಮಾಡುವ 
ವನು : ಸ್ತುತಿಗೆಯ್ವೆಂ... ಚತುರೋಕ್ತಿ ಪ್ರಚುರಾರ್ಥ ಕಾವ್ಯಜನಿ 
ತೋರ್ನೀಹರ್ಷನಂ ಹರ್ಷನಂ (ಜಗವಿ. ೧-೮). 
(ಸಂ. (ಉರ್ವೀ + ಹರ್ಷ)] 
ಉರ್ವು,, ಉಬ್ಬು, ಉರ್ಬು,, ಊರ (ಕ್ರಿ). ೧. ಉಂಟಾಗು] 
ಹುಟ್ಟು; ಮೇಲೆ ಏಳು :. ಭಟರ್ಕಳ ರೌದ್ರಮಪ್ಪ ಕೆಯ್ದುಗಳಿನ 
ಗುರ್ಪಿನದ್ಭುತದಿನುರ್ವಿದ ಕೆಂಗಿಡಿಗಳ್‌ (ಪಂಪಭಾ. ೧೦-೩೫) ; -ಪರಿವ 
ಬೆಳ್ಚಿಂಗಳ ಬೆಳ್ಳೊನಲೊಳುರ್ವಿದ ಬೊಬ್ಬುಳಿಕೆಗಳಂತೆ ತಾರಗೆಗಳ ತಲೆ 
ಗರೆಯೆ (ಹುದಂಉ. ೪೨೯); ಕಟಉಂಚೀಸುಸ್ವನಂ: ಪೊತ್ಮೆ ಕಂಕಣ 
ಮೋಂಕಾರೆಮದುರ್ವೆ ... ಕೂಡಿದರ್‌ (ಉದ್ಭಟ. ೪-೧೨೦) ;: ಬರಿ 
ಪೊಯ್ಲುರ್ವೆ. ನಿಮಿರ್ಚಿ ಬಿಕ್ಕುಳಿಕೆ ಮೆಯ್‌ ಮುಯ್ವಾಗೆ.-ಕಂಪಕ್ಕೆ (ರಸರ. 
೪-೧೯೦).೨. ಹೆಚ್ಚು; ಮಾರು; ಬೀಗು; ಅಗಲಿಸು; ವೃದ್ಧಿ ಯಾಗು: 
ಓಮಾಚಳಮಾಯ್ತೆಂಬಿನಮುರ್ವಿ ಪರ್ವಿ ಪರಿದತ್ತು (ಆದಿಪು. ೩-೦೦) ; 
ಉರ್ನಿ ಕೊರ್ವಿ ಪರ್ವಿದ ಮರ್ವಿಂದೆ ಗರ್ವಿಸುಕ್ತ (ಗಿರಿಕ. ೨-೧೦೫ ವ); 
ಶಾರ್ದೊಲವನೆಚ್ಚೊಡೊಡೆಹಾಯುತುರ್ವಿ ಡಂದನವತಣಔಗಡಿಯಲುಸುತ್ತಿ 
ಕೊಂಡಿರ್ದ ನಾಗರ ಹೆಡೆವಣಿ ಸುರಿದುವೇನೆಂಬೆ (ಮೋಹತ. ೧೯-೨೫). 
೩. ಹಿಗ್ಗು; ಸಂತೋಷಿಸು : ಪರಿಜನಮುರ್ವೆ ಬಂಧುತತಿ ಕೊರ್ಪೆಯ 
ಶೋಲತೆ ಪರ್ವೆ (ಪುಷ್ಪಪು. ೧೨-೧೧೦) ; ಹರ್ಷಮನಾನುತುರ್ಫೆತುಂ 
(ದಿವ್ಯಸೂ. ೬-೩೩). ೪, ಗರ್ವಿಸು; ಅಹೆಂಕಾರ ಪಡು: ಗರ್ಮಿ ಯೋಗಾ 
ಚಾರಬುದ್ಧಿ ಮಾತ್ರವನೆ ಬಗೆದೆರ್ವದಿರು(ಪದ್ಮರಾ.೧೧-೧೯೭). ಉಬ್ಬು: 
೧. ಬೊಬ್ಬೆಯಾರ್ಭಟಿ ಬಾಣ ಬಿಡುವ ಕೋವಿಯೊಳುಬ್ಬಿತೀವಿದ ಬಲ 
ಧೂಮ ಉಬ್ಬಲಾಗಸಕಾಗ ಕೆಸರೆಯ ಮುತ್ತಿದ ಹೆಬ್ಬಲವನು ತುಡುಕಿದರು 
(ಕಂನವಿ. ೩-೭೩). ೨. ಜಲಸಧಿಯುಲ್ಬಿದವೊಲು (ಕುವ್ಯಾಭೀ. ೧-೪೨) $ 
ಉಬ್ಬಿ ಬೆಳೆದು ಬಾಗಿತು (ಭರಚ. ೧-೪೦). ಷ್ಠಿ. ಉಬ್ಬಿರ್ದ ಬೇಡರ 
ಗರ್ವದಗುರ್ವಂ ಕೆಡಿಸಿ (ಧರ್ಮಾಮೃ. ೧-೨೧೦) ; ಉದ್ಗತಾನಂದಮಂ 
ನೂಂಕಿ ನೆನೆದುಬ್ಬುವಂ (ಬಸರ. ೩-೧೫೦); ಕೋಕಿಳ ಮಂಜುನಿನಾದಮಂ 
ನೆಗಟ?ಿ ಸಂಡಿತವಳ್ಳಿಗಳುಬ್ಬೆ .., ಬಂದುದು ಚೈತ್ರಂ (ಉದ್ಭಟ. ೯-೩). 


ಉವುಕ್ಕ 


ಉರ್ಬು, : ೧. ಉರ್ಬಿ ಕಾರ್ಮುಗಿಲ ನೀರ್ವೋಲ್‌ ಕೋಕದಿಂದಂ 
ಮದಂ ಸುರಿಯುತ್ತಿರ್ಪುದುಂ (ಆದಿಪು. ೧೨-೫೪); ಉರ್ಬಿ ಮರ್ಬು 
ಪರ್ಬಿತ್ತಾಗಳ್‌ (ಕಾದಂಪೂ. ೨೮೨). ೨. ಉರ್ಮು --ಉತ್ಸಾಹೋದ್ವರ್ತ 
ನಯೋಃ  (ಶಮಧಾ) ; ಪೆಂಪಿಂದಮುರ್ಬಿದ ಗುಣ್ಬಿಂದಮಿದಬ್ಬಿ ಗಗ್ಗಳ 
ಮೆನಲ" (ಆದಿಪು. ೧-೫೫) ; ಒಳ್ಳುಡಿವೊಂದಬ್ಬರಮುರ್ಬಿತು (ಕಾದಂಪೂ. 
೧೫೯) ; ಪರಿತರ್ಪ ಕಾಲ್ಗಳೊಳ್‌ . .. ಸುಟ್‌ದಾಡಿ ಮ ತ್ತೆ ಯುಂ 
ಕಳೆಯಲಿನಿತ್ತು ಮಾಜಳವಳುರ್ಬಿದ ತನ್ನಯ ಮೆಯ್ಯ ಬೆಂಕೆಯಂ( ಕಬ್ಬಿಕಾ. 
೩೧೬). ೩. ನೀಲಕಂಠದೇವನಂ ಬಳಿಕ್ಕಮುರ್ಬಿ ಕೊಂಡಾಡುತುಂ 
(ಉದ್ಭಟ. ೧೨-೧೦೬) ; ಗರತಿಗೆಲಸವೆಂದು ಗೆಲ್ಲಗೊಂಡುರ್ಬದೆ ಪರಿಚಾರ 
ವೆಂದು ಪಳಿಯದೆ (ಹದಿಬ. ೩-೩೩). ೪, ಉದ್ದಮಾಡು ; ನಿಮಿರಿಸು : 
ಪಲ್ಲಿರಿದು ಫುರ್ಬನುರ್ಬಿ ಬೆರಲ್ಲೊನೆಯಿಂ ತುಜಕಿಸಿ... ಬಿಸಿಲ್ದಾದುದ 
ದೊಂದು ಮರದ ಕೋಡೊಳ್‌ ಕೋಡಂ (ಜಗವಿ. ೧೪-೧೧). ಊರೆ: 
೨. ನಳಿತೋಳು ಸುಳಿಗುರುಳು ಮುಂತೂರ್ಪಿ ಬೆಳೆದ ಫರ್ಮೊಲೆಯ ಎ. 
ಅಬಲೆಯರು ಕಣ್ಣೆಸೆದರು (ಪ್ರಭುಪು. ೩-೨೨). [1] 
ಉರ, ಉಬ್ಬು, ಉರು (ನಾ). ೧. ಏಳಿಗೆ; ಅಭಿವೃದ್ಧಿ 
ಅತಿಶಯ; ಉನ್ನತಿ: ಅವನಿತಳಂ ಕ್ಪಾಂತಿಯೊಂದುರ್ವನ್‌ (ಎಇ: x11, 
929) ; ಉರ್ವಿನ ಕಲಿತನಕ್ಕೆ ದುರ್ಯೊೋಧನನುಂ ಭೀಮನೊಳೆ 
ಸೆಣಸಿ ಗದೆಯಂ ಕಲ್ಪ೦ (ಪಂಪಭಾ. ೨-೫೯); ಬಿಸಿಲುರ್ವಿಂದಳಿ 
ಬೆಂಬೀಟದೆ (ಧರ್ಮಾಮೃ, ೧೧-೨೦೧). ೨, ವೇಗ; ರಭಸ: ಬೆಂಕೆಯ 
ಪೊಯ್ದುರ್ನಿನೊಳೆ ಕೊರಗಿರ್ದ ಲತೆಗಳಕೊನೆಕೊನೆಯನೆ ದಹನನಳುರ್ದು 
ಕೊನೆಗೊನೆಗೊಂಡಂ (ಪಂಪಭಾ. ೫-೮೭). ಉಬ್ಬು: ೧. ತೆಗೆದುದಾಚೆ 
ಯಲನರ ಬಲ ಜಗದಗಲದುಬ್ಬಿನ ಬೊಬ್ಬೆಯಲಿ (ಕುವ್ಯಾಶ. ೧-೭); 
ವನಜದಳಾಯತೇ ಕ್ಷಣೆ ; ಸುಂಡಿಸಿದಳು ಘನಪರಿತೋಷದು ಬ್ಬಿನಲಿ(ಮೋಹತ. 
೫-೩೨). ಬಿಸಜಗಂಧಿಯ ನಿಡುಪುರ್ಬ್ಬ ಕುಸುಮಶರ ನ ಸಿಂಗಾಡಿ 
ಯುಬ್ಬು (ಕಂನವಿ. ೯-೩೫). &. ಹಿಗ್ಗು ; ಉತ್ಸಾಹ : ಜಾಜಾ್‌ಡುಬ್ಬಿನ 
ಹೊತ್ತ ದುಗುಡದ ಮೋಜಕೆಗಳ ಮೋನ (ಕುವ್ಯಾಳ. ೬-೨೫) ; ಧುರಗಲಿ 
ಗಳು ದುರ್ಗದಾಳ್ವೇರಿಯಮೇಲೆ ಪರಿಶೋಭಿಸಿದರುಬ್ಬಿನಲಿ (ಕ ೨ನವಿ. 
೧೧-೧೪೪). ೪. ಗರ್ವ; ಅಹಂಕಾರ; ಹೆಮ್ಮೆ : ಗಾಣಗೆಡೆದೆನು 
ನಿಮ್ಮನೋಲೆಯಕಾಜತನದುಬ್ಬಿನಲಿ (ಕುವ್ಯಾದ್ರೋ. ೧-೨೪) ; ಉಬ್ಬು 
ಮುಜ್‌ದು ಖಾನರು: ಹಿನ್ನೆಲೆಗೈದಿ ತಬ್ಬಿಬ್ಬುಗೊಂಡರಾಕ್ಷಣದೆ (ಕಂನವಿ. 
೧೪-೯೧). ಉಬ್ಬು: ೧. ತನು ರೂಪ ವಿಭವ ಯೌವನ... ಇಂದ್ರನ 
ಬಿಲ್‌ ಬೊಬ್ಬುಳಿಕೆಯುರ್ಬು ಪರ್ಬಿದ ಭೋಗಂ (ಆದಿಪು.೯-೪೬); ಅಂಬರ 
ಮಂ ಬಿಸುಟುರ್ದಿನಂಧಕಾರಂ ಕವಿತರ್ಪಿನಂ ಕುರುಕುಲಾರ್ಕನುಮರ್ಕನು 
ಮಸ್ತಮೆಯ್ಲಿದರ್‌ (ಗದಾಯು. ೯-೩೫) ; ಭೋರ್ಗರೆವ ರವದುರ್ಬಿನಿಂ 
ಪರ್ಬಿನಿಂ (ಚೆಬಪು. ೪೯-೨೯). ೨. `ನೆಗೆದುರಿಪೌರ್ವಾನಳನುರ್ಬುಗಳೆ 
ನಲುಂ ನೆಗೆದುವಹಿಮಹಿಮಕರಬಿಂಬಂ (ಆದಿಪು. ೬-೫೨). ೩, ಭೂಪರಾ 
ನಂದದೆ ಛತ್ರ ಚಾಮರದ ಶಿಂತಿಣಿಯೊಳ್‌ ನಡೆತಂದು ಚಿತ್ತದುರ್ಬೊಂದಿರೆ 
(ದಶಕು. ೮-೨), ೪, ಮದಸೊರ್ಕಿದಾನೆಯಂತೆ ತನ್ನಿಚ್ಚೈಯಿಂ ಬೇಟ್ಬನಿತು 
ವಿಸಟಂಬರಿವಂ ಆವುರ್ಬಿಂದೊಂದು ಬಾರಿ ದುಃಖಂಬಡೆವಂ (ಪಂಚತಂ. 
೧೦೫-೧೮) ; ನಾಂ ಮುನಿದೊಡಂ ಜವಂ ಮುಳಿದೊಡಮುರ್ಬಿನೊಳಾಂತು 
ಸೆಣಸಿ ಕಾದುವ ಜಹನಪಂಗೆಂಟಿರ್ದೆಯೆ (ಧರ್ಮಾಮೃ- ೪-೨೫೧) ; ನಿರ್ಬಂ 
ಧಿಸಿ ಸಂಕಲೆಯಂ ಸರ್ಬಾಂಗದೊಳಿಕ್ಕೆ ಕಡಲ ನಡುನೀರೊಳ್‌ ತನ್ನುರ್ಬಿ 
ಟಾಯೆ ಬಿಸುಟು ಬಾಯೆಂದೊರ್ಬನ ಮ್ಮ ತ್ತನ್‌ (ದಶಕು. ೧೨-೫೦). 

ಉಬ್ಬುಡುಗು - ಗರ್ವ ಅಡಗು ; ಹೆಮ್ಮೆ ಇಲ್ಲದಂತಾಗು: 
ಅಂದು ಬಸನಣ್ಣ ನುಬ್ಬುಡುಗುತಂ ಮೈಯಿಕ್ಕಿ (ಬಸರ. ೧೧-೮೪). 

[ಆ ಉರ್ವ) 


೩೩೦-೭; 


ಆ. 


೯೧ 


ಉರ್ವುಗೊಳ್‌ (ಕ್ರಿ). ಉತ್ಸಾಹಗೊಳ್ಳು ; ಹಿಗ್ಗು : 


ಉಲಚು 


ಇದೊ ನಿನ್ನೆ ಪತಿ 

ಬಂದನೆಂಬ ನಲ್ನುಡಿ ಕೇಳಿ ಮುದವೇಜಕಿ ಮೊಗಸಿರಿವಡೆಹು ಕದುಬಿಯವನ 

ಸೇವೆಗನುವಪ್ಪ ವಸ್ತುವನೊದವಿಪುದುರ್ವುಗೊಂಡೊಡನೆ(ಹದಿಬ. ೩-೧೧). 
(ಉರ್ವ * ಕೊಳ್ಳ್‌] 


5| ಉರ್ವೇಯ್‌, ಉಬ್ಬೇಳ್‌, ಉಬ್ಬೇಳು, ಉರ್ಬೇಟರ್‌ (ಕ್ರಿ). "ಉಬ್ಬಿ 


; 35 


20 


85 


35 


60 


45 


ಏಳು; ನೆಗೆದು ಮೇಲಕ್ಕೆ ಸ್ರ ತಲೆದೋರು : ಬಿಟ್ಡ ಭರಡಿಂಡೆ 
ವಾರಿಯೆರಲ್ಸ್‌ ಸೆಗಂ . . . ಬಿಟ್ಟುದು ತದ್ರಭಸಕ್ಕುರ್ವೆಲ್ಹು [ಪಾಕಾಂ. 
ರ್ಬೆಟ್ಜು]ಕಡಂಗಿದುವು ಜಳ ಚರ ಪ್ರಕರಂಗಳ್‌ (ಚಂದ್ರು. ೫-೪೩) ; 
ನೆಗೆದೆತ್ತಂ ಗೋತ್ರ ಶೈಲಂ ತಳರ್ದು ಮಸಕದಿಂ ತಾಗಲುರ್ವೆಜ್ದುವೋ 
ವಾರ್ಧಿಗಳುಂ ದ್ವೀಪಂಗಳುಂ (ವರ್ಧಫಿ. ೮-೪೫). ಯು ಬ್ಬ್ಬೇ. ಘ್‌: 

ಉಬ್ಬೇಳ್ವ ಕೋಷಜ್ವಾ ಲ್ಲೆ ಹೆೊಧಸಿತು ವದನನಿನು (ಕುವ್ಯಾಕ. ಟೆ ೧); 
ಮೇಗೆ ಮೇನುಟ್ಟಿ' ಳ್ವ ಸುಯ್ಲಿನ (ತೊರರಾ. ೩-೮-೫೨). `ಉಬ್ಬೇಳು : 

ಕೂಡೆ ನಾನರ ಕಟಕ ಬೊಬ್ಬೆಯ ಗಾಡಿಕೆಯಲುಬ್ಬೇಳುತಿರ್ದುದು( ತೊರರಾ, 
೬-೧೦-೨೫) ; ಆವೇಶವು ಹೆಚ್ಚಿತು... ದುರುಳತನವು ಉಬ್ಬೆದ್ದಿತು 
7ರಾಜಸೂ. ೯೪). ಉಬೆ  ಛಿರ್‌ : ಮೆಲ್ಲಡಿಯಂ ತಳ್ಳೊಯ್ದು 
ಮಂಜೀರದ ಮೃದುರವಮುರ್ಬೆೇಜಕಿಯುಂ ರಮ್ಮ ರೆಮ್ಮಂಬಡೆದುದೃತ್ಯ 

ಕಣಾಂತರ್ಲೂಣರುತಿವೆರಸಾಗಳ್‌ ವರಸ್ತ್ರೀವಿತಾನಂ ಬಿಡದೇಬಲೈಬ್ಹ 
ನಾಗಳ್‌ (ಕುಸುಮಾ, ೮-೧೫೦). [ಉರ್ವ * ಏಲ್‌) 


ಉಲಂಡಿ, ಉಲಾಂಡಿ (ನಾ). ಲಂಗರಿನಂತೆ ದೋಣಿ ಚಲಿಸದಂತೆ 


ಮಾಡುವ ಕೊರಡು: ದೋಣಿಗಳಿಗೆ "ಉಲಂಡಿ' ಎಂಬ ತೋಲು 
ಹಿಡಿಯುವ ಕೊರಡನ್ನು ಒಂದು ಬದಿಗೆ ಕಟ್ಟ ನೀರೊಳಗೆ ಹಾಕುವರು 
(ಕಭಾಗೆ. ೩೦೮): ಉಲಾಂಡಿ : ಬಹು ಸಣ್ಣ ದೋಣಿಗಳ ಅಡ್ಡ ಮಗ್ಗು 
ಲಿಗೆ “ಉಲಾಂಡಿ ” ಯೆಂಬ ತೋಲು ಹಿಡಿಯುವ ಕೊರಡುಕಟ್ಟ (ಕಭಾಗೆ. 


೧೮೩). [4- ಮರಾ. ಉಲಂಡಿ, ಉಲಾಇಡಿ] 


ಉಲಕ (ನಾ). ಆಕಾಶದಿಂದ ಬೀಳುವ ತೇಜಃಪುಂಜವಾದ ವಸ್ತು: 


ಆಕಾಶದಲ್ಲಿ ಸಂಚರಿಸುವ ಉಲಕಗಳು ಹಾದಿತಪ್ಪಿ ಚಂದ್ರನ ಮೈಗೆ 
ಬಡಿದ ಕುಣಿಗಳೇ ಈ ವರ್ತುಲ ಪರ್ವತಗಳು (ಬಾಲಪ್ರ. 
[ಆ ಸಂ. ಉಲ್ಕಾ] 


1, ೧೦). 


ಉಲಕು "ಉಲುಕ್ಕು? ನೋ. 
30! ಉಲಕೋಚಿ, ಉಲುಕೋಚಿ (ನಾ). (ಉಕ). ತುಂಟಿ; ಉಡಾಳ; 


ಕೇಡಿಗ: 4ಉಲಕೋಟ-ಕಿಡಗೇಡಿ, ಉಡಾಳ, ತುಂಟಿ” (ಜಾನಕೋ.೨೧); 

ಮಹಾ ಉಲಕೋಚಿ ಅಂದರ ಮಹಾ ಉಲಕೋಚಿ ಅದ ಖೋಡಿ ಇಷ್ಟು 

ಉಲಕೋಚಿ ಇದ್ದರೂ ಬಹಳ ಹುಷಾರಿ ಮತ್ತ (ವೈನಿ. ೨೦), ಹೊರಟತ್ತ 

ಉಲಕೋಚಿ ಆಯುಸಷ್ಕಯಂತ್ರ ತಿರುತಿರುಗಿ ಹಾಗೇ ತಿರುಗಿ ನೀರಸವು 

(ಮುಕ್ತಕಂ. ೫೯-೮). ಉಲುಕೋಚೆ : ಓಹೋ.ಈ ಉಲುಕೋಚೀ 

ಹುಡುಗನು ಆತಿವೇಗದಿಂದ ಬಹಳ ದೂರ ಹೋದನು (ಉರಾಡ. ಆಕ): 
[ಆ ಸಂ. ಉತ್ಕೋಚ 1] 


'ಉಲಕೋಚಿತನ, ಉಲುಳೋಚಿತನ (ನಾ). ತುಂಟತನ ; ಕೇಡಿಗ 


ತನ: ಅಯ್ಕ ನಮ್ಮವ್ವ ಅವನ ಉಲಕೋಚಿತನಕ್ಕೇನೂ ಕೊರತೆ ಇಲ್ಲ 
(ನ್ಯೊ. ೨೨). ಉಲುಳಕೋಚಿತನ : ಇಂತಹ ಉಲುಕೋಚಿತನವನ್ನು 


“ಮಾಡಿ ದಕ್ಕಿಸಿಕೊಳ್ಳಬೇಕಿದ್ದರೆ ಸಮುದ್ರದಂತಹ ತಾಯಿ ಬೇಕು.( ಶ್ರೀರಂಗ. 


೨೬). [ಉಲಕೋಚಿ + -ತನ) 


ಉಲಗೆ "ಉಲಿಗ' ನೋ. 
ಉಲಚು (ಕ್ರಿ). ಕದಡು; ಅಳಿಸು (?): 


ಹೆಣ್ಮೆಲ್ಲವಮ್ಮನ ಹೆಣ 
ಚಂದವಿಜ್ಲ್ಞವು ಬಣ್ಣದ ನಿರಿಯ ಸೊಸೆದಿರು ತೀಡಿದರ ಕಣ್ಣಿಗೆ ಕಾಡಿಗೆ 
ಉಲಚವು (ಹಳ್ಳಿಯ. ೧೧೬). [7] 


'ಉಲಪ 


೯೯೨ 


ಉಳಿವು 


ಉಲಪ (ನಾ). '೧. ಪೊದರು; ಪೊಡೆ: *ಉಲಪಃ . . . ವಿಟಪಃ - ಈ | ಉಲಿಗೆ (ನಾ). ಉಂಡಲಿಗೆ; ಉಂಡ್ಲಕಾಳು (ಕರಾ). ಐ ಹಲಸಿನ 


೫ ಹೊದಜು* (ಹಲಾಯು. ೩೧-೩೬). ೨. ಒಂದು ಬಗೆಯ ಹುಲ್ಲು: 

*“ಉಲಪಃ , . . ಜಲ್ಬಜಃ ಈ ೫ ಹಂಜಳದ ಫುಲ್‌? (ಹ ಲಾಯು. 

೩೨-೩೭). [1] 

ಉಲಪಿ "ಉಲುಪೆ' ನೋ. 

ಉಲಾಂಡಿ "ಉಲಂಡಿ' ನೋ. 

ಉಲಾರ "ಉಲ್ಲಾರ' ನೋ. 

ಉಲಿ, (ಕ್ರಿ). ೧. ಧ್ವನಿಮಾಡು; ಕೂಗು: ಬಹಿರಂತರುಪವನಂಗಳೊಳ 
ಹರೆಹಮಾ ಪರಭೃತಂಗಳುಲಿವ ರೆವಂಗಳ್‌ (ಕವಿರಾ. ೧-೫೪) ; ಪಥಿಕರ್‌ 
ಬರ್ಕೆಂದು ಭೃರಿಗಂಗಳಿಂದುಲಿವಂತಿರ್ದುದು ಪಣ್ಣ ಬಳ್ಳೆ. (ಆದಿಪು. 
೧೧-೬೮) ; ಉಲಿಯೆ ಸುರದುಂದುಭಿಗಳ್‌ (ಗದಾಯು. ೮-೪೨) ; ಉಲಿವ 
ಮಂಗಳತರದ ತೂರ್ಯತ್ರಯ (ತೊರರಾ. ೧-೭-೨೯). ೨. ಮಾತ 
ನಾಡು; ಹೇಳು; ಘೋಷಿಸು : ಉಲಿವ ಜನದ ಕಳಕಳರವಮುಮಂ 
ಮೊಟಗುವ ಪಜಕೆಗಳುಮಂ ಬಾರಿಸಿ (ಪಂಪಭಾ. ೨-೭೪ ವ); `ನಿಲಿಸ 
ಲೊಲ್ಲದೆ ಮಾಣ್ದುಅಂದಿರ್ದೆನಷ್ಟೊಡಂ ನಿಜಾಸದ ಕಪ್ಟನೆಂದುಲಿವರ್‌ 
(ಧರ್ಮಾಮೃ. ೪-೧೧೪) ; ಅಭ್ರದಲಿ ಗುಹ್ಮಕನುಲಿದನೆಲೆ ನೆಕುಲಾಂಕ 
(ಕುವ್ಯಾಅ.೨೩-೧೮); ಸರಳತೆಯ ತೋರಿ ನೀನುಲಿಎನ್ನೊಳು (ಅರುಣ. ೧೦). 

(ದೇ. 1 ತಮಿ. ಮಲ. ಕೊಡ. ಒಲಿ; ತೆಲು. ಉಲಿ; ಮಲೊ. 

ಒಲ್ಲೆ ವ ಅಳು] 

ಉಲ್ಲಿ (ನಾ). ೧. ಧ್ವನಿ; ಕೂಗು; ಶಬ್ದ; ರವ: ಒಡನುಲಿದುವು 
ಬೆರಲ ಕೊರಲ ನಾಲಗೆಯುಲಿಗಳ್‌ (ಕಾವ್ಯಸಾ. ೬೫೮ ಶೂದ್ರಕ) ; ಎಸೆವ 
ವಿಮಾನಘಂಟಿಗಳ ಮೆಲ್ಲುಲಿ (ಆದಿಪು. ೨-೪೧) ; ಉಲಿವ ಜಲನಿಧಿಯು 
ಲಿಯಂ (ಪುಷ್ತಸು. ೧೦-೪೦). ೨. ಮಾತು: ಜಲಶಯನೋದರಾಂತ 
ರದಿನೀ ಶ್ರಿಜಗಂ ಪೊಜ್‌ಮಟ್ಟುದೀಗಳೆಂಬುಲಿ ಸಲೆ (ಪಂಪಭಾ. ೧೦-೫೨) ; 
ಪರಮಾನುಭವಗಳುಲಿಯನುಭವಿಗಳೊಳಕಿವಿಗೆ (ಮಂಕುಕ. ೨೯). 

[ಆ ಉಲ್ಲಿ. / ತಮಿ. ಮಲ. ಕೊಡ. ಒಲಿ; ತೆಲು. ಉಲಿ) 

ಉಲಿಕು "ಉಲುಕ್ಕು' ನೋ. 

ಉಲಿಗೈ, ಉಲಗ (ನಾ). ಒಂದು ಬಗೆಯ ಗಿಡ; ಹುಲಿಗಲ ಗಿಡ: 
ಉಲಿಗನಸೊಪ್ಪಿನ' ರಸದೊಳ್‌ ತಿಲತೈಲಮನೊಂದುಗೂಡಿ ಕುಡಿಸಲ್‌ 
ಕಿಡುಗುಂ, .. ಮಹಾಮಯಂ ( ಖಮದ. ೧೪-೫೬) ; ಹುಣಿಸೆಯ ಹುರು 
ಪಲು, ಬಿಳಿಯ ತರಗು, ಉಲಿಗನ ಸೊಪ್ಪು, ಆಡುಸೋಗೆ ಇವಂ ಸಮಾನಂ 
ಗೊಂಡು ಸುಟ್ಟು... ಅಜೀರ್ಣಂಗಳಿಗೆ ಕೊಡಲು ಮಾಣುವುವು (ವಿವೈವಿ. 
೪೮). ಉಲಗ: ಕಾಂಚತೊಂಡೆಯ ಬೇರು... ಉಲಗನ ಬೇರಿನ 
ತೊಪ್ಪಡೆ . . . ರಸದಲ್ಲಿ ತೇದು ನಸ್ಮಮಾಡಲು ಹದಿನಾಲ್ಕು ಬಗೆ ಮೊಲ 
ನಾಗರವ್ಮಾಧಿ ಗುಣವಹುದು (ಎವೈವಿ. ೯೯). [ಆ ಹುಲಿಗ?] 

ಉಲಿಗ್ಗ (ನಾ). ವಾಚಾಳಿ; ಹರಟೆಮಲ್ಲ: ಉಂಗರ ಮಾತು ಉಲಿಗರ 
ತೋಟ ಎತ್ತ ಲಿಂಗಾನುಭಾವದ ರಹಸ್ಯದ ವಾಕ್ಕವೆತ್ತ (ಚೆನ್ನವ. ೬೩-೨). 

[ಉಲ್ಕಿ + -ಗ್ಯ) 

ಉಲಿಗ್ಯ "ಉಟಾಗ' ನೋ. 

ಉಲಿಗ್ನ (ನಾ). ಗ್ರಾಮಾಧಿಕಾರಿ; ಊರಿನ ಪ್ರಮುಖ; ಊಳಿಗ 
ದವನು (?) : ಇದಕೆ ಸಾಕ್ಷಿಗಳು ಸಾಮಿಸರು ಗಉಡಗಳು ಉಲಿಗರು 
ತೆರಕಣಾಂಬಿ ಹೆಲರು ಕಳಿಲೆಹಲರು ಹಂಪಪುರದ ಹಲರು (ಎಕ. 111, 
ನಂಜನ. ೧೦೬-೧೪ ; 1652). 

(ಆ ಊಟ್‌ಗ?./ ಮರಾ. ಉಲಿಂಗ ಎ ಸೇವೆ; ಕೆಲಸ] 
ಉಲಿಗುಡು (ಕ್ರಿ). ಧ್ವನಿಮಾಡು; ಶಬ್ದಮಾಡು: ಗೆಜ್ಜೆ ಮೆಲ್ಬುಲಿಗುಡೆ 


(ರಾಜಶೇ. ೧೩-೧೦೨). [ಉಲ್ಕಿ + ಕುಡ್ಮು (< ಕೊಡ್ಡು)]- 


ತೊಳೆಯಿಂದ ಮಾಡಿದ ಭಕ್ಷ್ಯ: ಎಳೆವದದ ಹಲಸಿನ ಕಾಯನೊಡೆ 
ವೆರಸಿ ಸಂಭಾರಮಂ ತುಪ್ಪವೆಅಕೆದಟ್ಟು ಬಡಗಸಂಡಿಗೆಯುಲಿಗೆ [ಪಾಠಾಂ. 
ಯಂತೆ] ಮಾಡಿಯುದ್ದಿನ ಸಂಡಗೆಯೊಳದ್ದಿ , , . ನಸು 'ಹುಳಿಯನಿಕ್ಕಿ 
ಪರಿಮಳವಿಡುವುದು ( ಸೂಪಶಾ. ೫-೫೨). [?] 
ಉಲಿಪ, ಉಲಿಹ (ನಾ). ೧. ಧ ೨ಸಿ: ರಸತರಂಗಿಣಿಯ ತೆರೆಯುಲಿಪದಂತೆ 
ಮಧುರವಾದ ಪಾರಿವದುಲಿಪಂಗಳುಂ (ಪಂರಾಮಾ. ೩-೭೫ ವ); ನಾನಾ 
ಜಲಚ್ಚರಿಯುಲಿಪದಿಂದೊಪ್ಪುವ ಹೆಗ್ಗೆಆಿಯಂ ಕಂಡು ಬೀಡಂಬಿಟ್ಟು 
(ಎಕ. ೪1, ಶಿವಮೊ. ೪-೩೭; 1122); ಪರಪುಟ್ಟಿ ಮಯೂರ ಕೀರ 
ಪಾರಾವತಂಗಳುಲಿಪಮುಂ (ಮಹಾ.ನೆ£. ೮-೮೧ ವ). ಉಲಿಹ: 
೨" ಮಾತು: ಅವು ಸತಿಯರಾದೆಪ್ಪೆವೆಂಬುಲಿಹವೆಂಬುದು ಬಂದ ಕಾಲ 
ಗುಣವೋನಿಂದ ನೆಲದ ಗುಣವೋ (ಹಚಕಾ. ೭-೧೬). [ಉಲ್ಲಿ + ಡಿ] 
ಉಲಿಪು, ಉಲಿವು, ಉಲುಪ್ರು, ಉಲುವು, ಉಲುಹು (ನಾ). ಧ್ವನಿ; 
ಕೂಗು; ಮಾತು: ಬೇಲಿಯ ಕೆಲದೊಳಲ್ಲದೆ ಪೆಣಗಣುಲಿಪಿಂಗ 
5| ([ಪಾಳಾಂ. ಉುರಿಪಿಂಗೆ, ಇಪಿಪಿನಂ] ಮುಳ್ಳೊಳಕ್ಕಂ ಗೆಂಟಾಗಿ ಜೀಜಿಂ 
ಬಿಡಿಸಿ (ಪಂಪಧಾ. ೫-೪೭ ವ); ಪೊಟಲೊಳಾದುಲಿಫಪುಮಂ ಪಂಚೆಯ 
ರವಮುಮಂ . . . ಕೇಳ್ದು (ಧರ್ಮಾಮೃ. ೫-೨೦೭) ; ಲತಾಂಗೀ- ಜನ 
ದೊಂದು ಮೆಲ್ಲುಲಿಫುಮಂ ಕೇಳ್ದು (ಕಾವ್ಯಸಾ. ೧೧೮) ; ಗಿಳಿಗಳಂ ಸೋವ 
ಪಾಮರೀಜಾಳದೊಂದುಲಿಪುಮಂ (ಚಿ ಬಪು. ೧೧-೯). ಉಳಿವು: ಪಕ್ಷಿ 
ಗಳ ಉಲಿವು ಕೇಳಬಂದಿತು (ಶಾಂತಲಾ. ೨೬೭) ; ನಿನ್ನ ಹಳಸದೀ ನಲಿವಿ 
ನುಲಿನಿನ ಸನಿಹಕೆ (ಗಿಳಿಎಂ. ೮-೧೧೪). ಉಲುಪು, : ತಅಗೆಲೆಗಳಂತೆ 
ಜೆದಜಕಿ ನೆಲಕ್ಕೆ ಬೀಟ್ವ ಪಕ್ಳಿಗಳುಲುಪುಗಳೊಳಂ (ಕಾದಂಪೂ, ೧೬೦) ; 
ವಿಚಾರಿಸಿಕೊಂಡಿಂದು ನೆಗಟ್ಟು ಕಂಠದುಲುಪಂ ಕೀರಾಳಿಯೇ (ಉದ್ಭಟ. 
೭-೬೩) ; ಉಲುಪಡಂಗಿದ ವಾದಿಯಂ ನೋಡಿ (ಸಡ್ಮರಾ. ೧೧-೧೮೯). 
ಉಲುವು : “ಬಾಯಿ ಸಪ್ಪಳ ”(ಜಾನಕೋ. ೨೨); ಗಿಳಿರಾಮ ತವರೂರ 
ಉತ್ತತ್ತಿ ವನಕ ಉಲುವಿಲ್ಲ (ಜನಗೀ. ೬೨); ನಮಗೂ ಎಂಥಾ ಉಲುವು 
ಅನಿಸಿತ್ತು (ವೈನಿ. ೧೯೫) ; ಊರಳಿದು ಉಲುವಡಗಿ ಭೇರಿನಾದವು ನಿಲಲು 
(ಸಿದ್ಧಪು. -೩೮-೩). ಉಲುಹು: ಅಳಿದುವೌ ದ್ರೌಪದಿಯ ಸಿರಿಯೆಂ 
ಬುಲುಹ ಕೇಳುತ ಪಾರ್ಥ ಬಂದನು (ಕುವ್ಕಾದ್ರೋ. 3-೩); ಗಂಧೇಧ 
ಗಮನೆಯರುಗಳು ಆಂದವಡೆದ ಚರಣಾಭರಣಗಳುಲುಹಿಂದಲೈದಿದರಿ 
ಕೈಲದಿ (ಮೋಹತ. ೨೪-೧೫); ಕುಂದದ ಗದ್ಗದದುಲುಹಿಂದ ಸಖಿಯೊಡ 
| ನೆಂದಳು ಮಾಳುತ್ತರವ (ಕಂನವಿ. ೯-೧೩೮), [ಉಲ್ಲಿ+-ಶ್ರ] 
| ಉಲಿಪುಗೇಳ್‌ (ಕ್ರಿ). ಧ್ವನಿಯನ್ನು ಆಲಿಸು; ಶಬ್ದವನ್ನು ಕೇಳು: 
| ಇಲಿಯುಲಿಫುಗೇಳ್ವ ಬೆಕ್ಕಿನಂತೆ ಬೊಕ್ಕೆನೆ ಪಾಜಕಿವಾಯ್ಡು (ಅರ್ಧನೇ. 
೭-೨೯ ವ) ; ಜಲವಿಹಗಂಗಳೊಳ್ಳುಲಿಫುಗೇಳ್ದು (ಕುಸುಮಾ. ೧-೮೧). 
[ಉಲಿಪು + ಕೇಳ) 
। ಉಲಿಪೆ "ಉಲುಫೆ? ನೋ. 
ಉಲಿಮಿರಿ (ನಾ). ಒಂದುಗಿಡ; ಮದವಸಲೆ : "ವರುಣಃ. . . ಉಲಿ 
ಮಿರಿ, ಒಸಲೆ * (ಸಿದ್ಧಾಂತಿ. ೧೦೩). 
(ದೇ. ॥ ತೆಲು. ಉಲಿನಿಡಿ, ಉಲಿಮಿರಿ) 
ಉಲಿವ (ನಾ). ಒಂದು ಬಗೆಯ ಹಳ್ಳಿ: “ಉಚ್ಚಪುಚ್ಛ ಮಾಮ್ಲಾನಮೆ 
ನಲುಲಿವಮಕ್ಕುಂ? (ಮಂಗರಾ. ೫೨-೮). [?] 
ಉಲಿವಕ್ಕಿ (ನಾ). ಉಲಿಯುವ ಹಕ್ಕಿ: ಪೊರಮಡಿಸಿದುಲಿವಕ್ಕಿಯಮ್ಮ 
ಸಂಜೆಯೊಳವಂ ಗೂಡುಗೊಳಿಪಂತೆ ಕೂಡಿ (ಗಿಳಿವಿಂ. 3೪, ೬). 
45 [ಉಲಿ -- ಪಕ್ಕಿ] 


ಉಲಿವು "ಉಲಿಪು' ನೋ. 


ಕ 
| 
| 
| 
| 


ಘಾ. 
೦ 


( 


55 


40 


ಉಳಿಸ 


ಉಲಿಸು, (ಕ್ರಿ). ನುಡಿಸು; ಮಿಡಿ; ಮಾಟು : ಕಲೆಯೆಜಕಿಯ ವಸುದೇವ 
ನಾಳೆಯ ಪೊಳೆವ ವೀಣಿಯ ಕೊಂಡು ತಂತಿಯನುಲಿಸಿ ಕೆಳಗಿರಿಸಿದನು 
ತರಿಸಿದನುಳಿದೆ ವೀಣೆಗಳ (ಸಾಳ್ವಭಾ. ೮-೮). [ಉಲ್ಲಿ + -ಇಸ್ಕು] 

ಉಲಿಸ್ಕು (ನಾ). ಧ್ವನಿ ; ಸದ್ದು: ಎಲೆ ವೃಷಭ ಗೇಹಪತಿ ಮನವಲಸದೆ 


ಬಳಿಗಂತು ಗಟ್ಟಿ ಯಾತ್ಮಶ್ರೇತ್ರ ಸ್ಥಲಮಂ ರಕ್ಷಿಸುತಿರ್ದಪನುಲಿಸಿಲ್ಲದೆ ' 


ತೊಲಗು ಪೋಗು ಕಾಣದ ಮುನ್ನೆಂ (ರಸರ. ೧೧೯-೧೬). 
[ಉಲಿ + -ಇಸ್ಮು] 
ಉಲಿಹ "ಉಲಿಪ' ನೋ. 
ಉಲುಂಬಲ, "ಉರುಂಬಲೆ ? ನೋ. 
ಉಲುಂಬಲೆ "ಉರುಂಬಲೆ? ನೋ. 
ಉಲುಕಿಸು (ಕ್ರಿ). ಅಲುಗಿಸು; ಅಲ್ಲಾಡಿಸು: ಆಳುಕದಾದುದು 
ಸರಳಪಂಜರಂ ಮತ್ತ ದರನುಲುಕಿಸುವೆನೆನುತಲದ್ಭುತರೂಪಮಂ ತಾಳ್ಗು 
ಗಗನಕಂ ಪಾರಿಬಿದ್ದಂ (ತುರಂಗ. ೧೫-೩೬). 
[ಉಲುಕ್ಕು + -ಇಸ್ಕು] 
ಉಲುಕ್ಕು, ಉಲಕು, 'ಉಲಿಕು (ಕ್ರಿ). ೧. ಅಲುಗು ; ನಡುಗು; 
ಅಲ್ಲಾಡು ; ಮಿಸುಕು : ಉಲುಕು - ಶರೀರಸ್ಫುರಣೇ ” (ಶಮಧಾ) ; 
ಉಲುಕಿದಕೆ ನಾಲಗೆಯ ತೊಡಬೆಯ ಕಳಚುವೆನು ನಿಲ್ಲೆನುತಲಾ ಕುಂಡ 
ಳಿತ ಕಾರ್ಮುಕನೆಚ್ಚು ಕಡಿದನು (ಕುವ್ಯಾಕ. ೧೧-೨೫) ; ಉಲಿಯ 
ದಿರ್ಪದು ಕೋಕಿ ನಲಿಯದಿರ್ಪುದು ಕೇಕಿಯುಲಕದಿರ್ಪುದು ಕೊಂಚಿ 
ಯಲುಕದಿರ್ಪುದದಂಚೆ (ಚೆಬಪು. ೩೫-೩೧) ; ನಿನ್ನ ಪಂಚಾಂಗ ಸಾಕು, 
ನಾನು ಇಲ್ಲಿಂದ ಉಲುಕುವುದಿಲ್ಲ (ಮುಂಬಯಿ. ೫-೪೮). ೨. ಅಳು 
ಕುಂಟಾಗು ; ಶಂಕೆತೋರು: ಗಿಳಿಯ ರೂಪಿನ ಗುಪ್ತ ಚರನೆಂದುಲುಕು 
ತಿದೆ ಚಿತ್ತ ದಲಿ ಚಿತ್ತವ ತಿಳುಹೆನಲು -ಕಂಡಚರಿಹು ಬೇಹಿನ ದೂತನಿವ 
ನೆಂದು ತ್‌್‌ ೬-೪-೨೪); ತಾನು ಇಂಥಹ ಹೊಲಸು ಕೆಲಸಕ್ಕೆ 
ಏಕಾದರೂ ಒಪ್ಪಿಕೊಂಡೆನೋ ಎಂದು ಉಲುಕಿದ (ಬೆಂದಜೀ. ೧೦೯). 
ಉಲಕು: ೧. ನನ್ನ ಸಹಾಯದ ಹೊರತು ಈ ಹುಡುಗನು ಉಲಕ 
ಲಿಕ್ಕಿಲ್ಲ (ಮುಂಬಯಿ. 8-೧೪೭). ಪಿ. ಮನಸು 'ಉಲಕುತ್ತದೆ (ರೂಢಿ). 
ಉಲಿಕು : ೧. ನೆನಹಿನೊಳ್‌ ಬಗೆವೆರ್ಚಿ ಪಂಚಾಮೃತಂ ಮಾಡಿ ಉಲಿಕಿ 
[ಪಾಠಾಂ. ಆಲುಕಿ]ದೊಡೆ ಪಂಚಾಮೃತಂಗಳಂ ಮಾಡುತುಂ (ರುದ್ರರ. 
೫೭-೧೫). 
ಉಲುಕಾಡು - ಅಲುಗಾಡು ಅಲ್ಲಾಡ್ಕು ಚಲಿಸು: ನಮ್ಮ 
ಶರೀರವು ನೀರಿಗಿಂತ ಹಗುರಿರುವುದರಿಂದ ಉಲುಕಾಡದೆ ಸುಮ್ಮನೆ ಬಿದ್ದು 
ಕೊಂಡರೇ ಅದು ತೇಲುತ್ತದೆ (ಮುಂಬಯಿ. ೪-೬೧) ; ಒಬ್ಬರಾದರೂ 
ಬ್ರಾಹ್ಮಣೋತ್ತಮರು ಉಲುಕಾಡುತಾರೇನೋ ನೋಡ್ರಿ (ಹೊಸಂಸಾ. 
೧೦). 
[ದೇ. ॥ ತಮಿ. ಉಟ್ಟು, ಉಲುಕ್ಕು ; ಮಲ, ಉಳು; 
ಉಳ್ಳು; ತೆಲು. ಉಲುಕು] 
ಉಲುಕ್ಕು (ನಾ). ಅದುರುವಿಕೆ; ಮಿಡಿಕುವಿಕೆ; ಅದಿರಾಟ: 
ಅಂಗದೊಳು ನೋವನಕ್ಷಿಯೊಳು ಬೆಳ್ತಂ ಭಾಳದೊಳು ಬೆಮರನು ಲಲಿತ 
ಕಂಠದೊಳುಲುಕನಂಘ ಯೊಳು ಬಿಸಿಯನು . .. ಆರಯ್ದು ಕಾಣದೆ 
ನೊಂದಳು (ಹಚಕಾ. ೧೨-೨೬). 
[€ ಉಲುಕು. / ತಮಿ. ಉಲುಕ್ಕು ; ಮಲ. ಉಳಕ್ಕು ; ತುಳು. 
ಉಲುಕು, ಉಲ್ಯು, ಉಳ್ಳು] 
ಉಲುಕುಮಂತ್ರ, ಉಳುಕುಮಂತ್ರ (ನಾ). ಉಳುಕನ್ನು ಸರಿಪಡಿ 
ಸಲು ಹಾಕುವ ಮಂತ್ರ. ಉಳುಕುಮಂತ್ರ : ಅವನಿಗೆ ಉಳುಕು 
ಮಂತ್ರ ಬರುತ್ತದೆ (ರೂಢಿ), [ಉಲುಕ್ಕು + ಮಂತ್ರ) 


ತುಳು, 


೯೯೩ 


30 


95 


40 


45 


ಉಲುಟು 


ಉಲುಕುಮಂತ್ರಗಾರ (ನಾ). ಉಳುಕನ್ನು ಸರಿಪಡಿಸಲು ಮಂತ್ರ 
ರಕ್ತ ಉಲುಕುಮಂತ್ರಗಾರನ ಮಂತ್ರ ದಿಂದ ನನ್ನ ನೋವು 
ಬಹುಬೇಗ ಕಡಮೆ ಆಯಿತು ಹಕ್ಕ 

[ಉಲುಕುಮಂತ್ರ + -ಗಾರ (೮ -ಕಾಜ)] 

ಉಲುಕೋಚಿ "ಉಲಕೋಚಿ' ನೋ. 

ಉಲುಕೋಚಿತನ "ಉಲಕೋಚಿತನ' ನೊ. 

ಉಲುಗೆ(ನಾ). ದಡ್ಡ; ಮೂರ್ಜ; ಬುದ್ಧಿ ಯಿಲ್ಲದವನು; ಹುಚ್ಚ(?) : 
ಡಂಬಕನು ಡೌಳಿಯ ವೃಥಾ ದುಜುದುಂಬಿಗಂ ದುಶ್ಶೀಲಜಾಲಕದಂಬನು 
ನ್ನತಪಾತಳನು ವಿಶ್ವಾಸಘಾತಕನು ರಂಜಕನು ರಜಹೋಕನುಲುಗನು ನಾಂ 
ಬಜುಗನೆಂದಿರಡೆ ಬಜಕಿದೆ ನಂಬಿ ನೆಜ! ಪಕ್ಕಾದಿರಕ್ಕಟಿ ದುಃಖದುರಿಗೆಂದ 
(ಮದೇಘು. ೩-೨೫). "ಉಲುಗಿತಿ' ಪರಾ. [ಉಲು+-ಗ್ಕ] 

ಉಲುಗಿತಿ (ನಾ). ಬುದ್ಧಿ ಕೆಟ್ಟವಳು; ಹುಚ್ಚಿ (?): ಊರಿಗೆ ಹೋಗುವ 
ದಾರಿಯೊಳಗೊಬ್ಬ ಉಲುಗಿತಿ ಮನೆಯ ಮಾಡಿಕೊಂಡು ದಾರಿಗೊಂಡು 
ಹೋಗುವಯ್ಯ ಗಳ ಚಾರಿಚೋ. ಎನ್ನು ತ್ತಿ ದ್ದ ಳೆ (ಬಿದ್ದೆ "ವ. ೧೪೯) ; 
*ಉಲುಗಿತಿ ಎನೆ ತನುಕರಣೇಂದ್ರಿಯ ಜಾಲಗಳನ್ನು ್ಳ ಫ ಮಾಯಾಂಗನೆ ks 
(ಸಿದ್ಧೇವ. ಟೀಕೆ). [ಉಲುಗೆ + -ಇತ್ತಿ bd ತ್ತಿ) 

ಉಲುಗುಲುಗುಪ್ಪಂಡೆ (ನಾ). ಒಂದು ಬಗೆಯ ಆಟ: ಶಪ್ಪದೆ 
ಬಾಲಕೇಳಿಯೊಳು ಮೇಗುಲುಗುಲುಗುಪ್ಪಂಡೆಯ ಹೂಡಿದಂತೆ ಒಪ್ಪು 
ನಡೆದ ಹಿಮದಿಂಡೆಗಳೆಸೆದುವು ಪುಪ್ಪಬಾಣನ -ಕಣ್ಮನಕೆ (ಮೋ ಹತ. 
೬-೫೦). 


(1) 

ಉಲುಪಿ, "ಉಲುಪೆ' ನೋ. 

ಉಲುಪ್ಕಿ (ನಾ). ಒಂದು ಬಗೆಯ ಮಾನು (೪). 

ಉಲುಪು; "ಉಲಿಪು' ನೋ. 

ಉಲುಪ್ರು "ಉಲುನೆ' ನೋ. 

ಉಲುಪೆ, ಉಲಪಿ, ಉಲುಪಿ,, ಉಲುಪ್ಪ್ಯ, ಉಳುಪೆ(ನಾ).(ಮದುವೆ 
ಅಥವಾ ಪ್ರಯಾಣದ ಸಂದರ್ಭಗಳಲ್ಲಿ) ಉಚಿತವಾಗಿ ಕೊಡುವ 
ಆಹಾರ ಸಾಮಗ್ರಿಗಳು ; ಭತ್ಯ;' ಕಾಣಿಕೆ: ಹುಲ್ಲು ಉಲುಪೆ ಉಡು 
ಗೊಜಕಿ ಬಿಟ್ಟಿ ಕೊಟ್ಟಣ (ಸಾಇಇ. 2೭31, ೪೪೦-೨೬; 1419) ; ಕುಮಾ 
ರರು ದಿಕ್ಕುದಿಕ್ಟಿಂದ ಸಾರವಸ್ತು ಗಳುಲುಪೆಯ ಕಳುಹಿದರವನಾರೈವುತಿ 
ರ್ದಳಾ ಜನನಿ (ಭರಚ. ೧೯-೪೬) ; ಊರೂರ್ಗಳಿಂ ತರ್ಫುಳುಪೆಗಳ 
ಪಣ್ಯಾಯ್ಭರ್ಬೆಳನೀರ್ಗಳಂ ಕಸನೆಂದು ಮಾಣಿಸಿ (ಚಿಕವಂ. 
ಊರುಗರು ತಂದೊಪ್ಪಿಸಿದ ನವಸಾರ ಫಲದುಲುಪೆಯೊಳು ಪಥಸಂಚಾ 
ರವೇ ನಂದನವಿಹಾರವದೆನಿಸಿತಾಶಂಗೆ (ಅಜಚ, ೧-೭). ಉಲಪಿ : ಅವರೆ 
ಊಟಿ ಉಡಿಗೆಯ ಸಲುವಾಗಿ ದಿನಾಲು ಉತ್ತಮ ಸಾಮಾನುಗಳ ಉಲ 
ಪಿಯು ಹೊತ್ತು ಹೊತ್ತಿಗೆ ಸಿಗುವಂತೆ... ವ್ಯವಸ್ಥೆ ಮಾಡಿದ್ದರು (ಛತ್ರಪ. 
೧೧೭). ಉಲುಪಿ, : od, Se ೯-೧೧೧). 
ಉಲುಪ್ರ : ಉಡುಗರೆ ಉಲುಪು ಮನೆಡೆರೆ (ಮೈಆರಿ. ೧೯೩೪, ೫೮-೨೪ ; 
1450). ಉಳುಪೆ: ಸ್ಥಳಕ್ಕೆ ಕರಸಿಕೊಂಡು ಉಳುಪೆ ಮುಂತಾದ್ದು 
ಕಳುಹ್ಸಿಕೊಟ್ಟು (ಕೆಳವಂ. ೧೦-೫). 

[?.1 ಹಿಂ. ಉಲೂಫ್‌. / ತಮಿ, ಉಲುಪ್ತೆ 

ಉಲುಪ, ಉಲುಪಾ] 

ಉಲುಬು (ಕ್ರಿ). ಅಲುಗಿಸು; ಅಲ್ಲಾಡಿಸು; ಉದಿರಿಸು: ಎಲವೊ 
ಮಡಿವಳ ನಿನ್ನ ತೊಳಹವು ಚೆಲುವನಾದುವು ನಮ್ಮ ಯಮುನೆಯಲುಲುಜಿ 
ತೊಳೆದೊಡೆ ಕಪ್ಪ ಡವು ಬೆಳ್ಪ ಡಗಳಾಗದಿವೆ ತೊಳೆದುಕೊಡು ನಾವುಟ್ಟು ದನು 
ನೀ (ಸಾಳ್ವಭಾ. ೧೨-೨೮). ಗು ಇದು "ಅಲುಬು' ಎಂಬುದರ ರೂಸಾಂ 
ತರನಿರಬಹುದೆ? (ದೇ. ॥ ತಮಿ. ಉಲುಪ್ಪು. ತೆಲು. ಉಲುಫು] 

4 


[1] 


೭-೧೬) ; 


ರೈ; ತುಳು. 'ಒಲಿಪೆ; ತೆಲು. 


ಉಲುವು 


ಉಲುವು "ಉಲಿಪ್ರ' ನೋ. 

ಉಲುಹು "ಉಲಿಪು' ನೋ. 

ಉಲುಹುಗೆಡು (ಕ್ರಿ). ಧ್ವನಿಯಡಗು; ನಿಶೃಬ್ಹವಾಗು: ಬಳಸಿ ಬರೆ 
ಯಲು ಕಂಠಪತ್ರದವುಲುಹುಗೆಡದಗ್ಗಳಿಕೆಯೆಂಬೀ ಬಲುಹು ಗದುಗಿನ 
ವೀರನಾರಾಯಣನ ಕಿಂಕರಗೆ (ಕುವ್ಕಾಳ. ೧-೧೫). 

[(ಉಲುಹು (೮. ಉಳಿಫು) * ಕೆಡು] 

ಉಲುಹುದೆಗೆ (ಕ್ರಿ). ಶಬ್ದವಿಲ್ಲವಾಗು; ಅಬ್ಬರವಿಲ್ಲವಾಗು : ಉಲುಹು 
ದೆಗೆದಿಂಗುವ ಸಮುದ್ರದ ಸಲಿಲದವೊಲಾಯ್ತ ಖಳ ಸೇನಾಜಲಧಿ (ತೊರರಾ. 

[ಉಲುಹು (೮ ಉಲಿಪು) * ತೆಗೆ) 

ಉಲೂಕೆ, ಉಳೂಕ (ನಾ). ೧. ಗೂಗೆ; ಗೂಬೆ: ಅಡಗಿನ ಬಸೆಗೆ 
ಬಂದೆಜಗಿದವುಲೂಕಧ್ವಾಂಕ್ಷ ಸಂದೋಹ (ಕುಷ್ಯಾಭೀ. ೪-೪೫). ೨. ಒಬ್ಬ 


೧-೧೭-೫). 


ಬ 
ರಾಕ್ಷಸನ ಹೆಸರು: ಅಂದು ಮಹವಾಹವಕೆ ನಡೆದುದು ಕಟಕವಲ್ಲಿ 
. ಯುಲೂಕನೆಂಬವನು (ಕುವ್ಕಾಭೀ. ೧-೫೭). ೩. ಒಂದು ನರಕದ 


ಹೆಸರು: ಸರ್ಪ.ಕೂರ್ಮ. ವಾಯಸ ಗೃಧ್ರ ಉಲೂಕವೆಂಬೈದು ಮಂತ್ರಿ 
ನರಕಂಗಳಿಂ (ವಿವೇಕ. ೧೮೦). ಉಳೂಳ: ೧. ಕಾಕೋಳೂಕಸೃಗಾಳ 
ಬಳಾಕೋಷ್ಟ ಚಮೂರು (ಸುಕುಮಾ. ೧೧-೪೧ ವ). (ಸಂ.]. 

ಉಲೂಖ (ನಾ). = ಉಲೂಖಲ: ತನ್ನೆ ಕಾಯಮಂ ಘ-ಗೋಲೂಖ 
ದೊಳಗಿಟ್ಟು ಮುಸಲದೊಳೊಲ್ಹು ಹಾ ೯-೨೦). 

[< ಸಂ. ಉಲೂಖಲ] 

ಉಲೂಖಲ (ನಾ). ಒರಳು: ಗೋಪಿ... ದೃಢವಾಗಲುಲೂಖಲದಲ್ಲಿ 
ಕಟ್ಟ (ಜಗವಿ. ೩-೩೬); ಉಲೂಖಲದ ಸೋಮವಲ್ಲಿ ಯ ಮುಸಲದ ಮಖ 
ಈರ ಕಣ್ಣೆಸೆದುದು (ಜೈ ಮಿಭಾ. ೩೩-೩೮). [ಸಂ.] 

ಉಲ್ಕ, ಉರೈ, ಉಳ್ಳ, ಉಳ್ಳಿ (ನಾ). ೧. ಆಕಾಶದಿಂದ ಕೆಳಕ್ಕೆ 
ಬೀಳುವ ತೇಜಃಪುಂಜವಾದ ವಸ್ತು : ಗಗನದಿಂ ಬೀಟ ರ್ಪುಲ್ಯಮಂ 
ಕೆಂಡು (ಪಂರಾಮಾ. ೧೬-೪೨ ವ)...ಉಲ್ಳಿ: ಗಗನದೊಳುಲೈ ಬೀಳ್ವ 
ಪೊಲು ನೋಡಲು ನೋಡಲಡಂಗಿ ಪೋಪ ಸೋಜಿಗದ ಚಮತ್ಯೃತಿ (ಶತಕ. 
೧೮೭-೬೯); ಉಲೈಯಂತೆ ಅಳಾಶಕ್ಕೆ ಹಾರಿ ಮಾಯವಾಯಿತು (ವಚಭಾ. 
೬೫೮). ೨. ಉರಿಯುವ ಕೊಳ್ಳಿ, “ಪಂಜು : ನೂರಾರು ಉಳ್ಳೆ ಗಳ 
ಬೆಳಕಿನಲ್ಲಿ ಒಂದು ವಿಶಾಲ ಜನಸಮೂಹ ನೃತ್ಮಗಾನವಾದ್ಯಗಳಿಂದ 
ದಿಜ್ಮಂಡಲವನ್ನು ಮುಖರಿತಗೊಳಿಸುತ್ತಿತ್ತು (ಬಾಣಆ. ೩೦೮). ಉಳ್ಳ : 
೧. ಆಗಳ್‌ ಪ್ರಳಯದುಳ್ಳಮುಳ್ಳುವಂತೆ ತನ್ನೆಚ್ಚಂಬು ಮುನಿಕುಮಾರನ 
ಕಕ್ಕೊಳಮೆರೆ ಯೊಳಮಳ್ಳಿ (ರಿ. ೧-೧೧ ವ); ಬಾಳುಡಿ-ಪಾಆಕಿ 
ಬೀಟಕಿ': ಪಗಲುಳ್ಗ ್ಗ ದವೋಲ್‌ (ಪಂಕಾಮಾ. ೧೬-೬೩). ಉಳ್ಳಿ : ಧುಮ್ಮಿ 
ಸಿದನು ಧರೆಗೆ ಸೌಮಿತ್ರಿ _ತಾನುಳ್ಳಿ ಯೊಲ್‌ (ಶ್ರೀರಾಮಾ. ಕ 

[74 ಸಂ. ಉಲ್ಫಾ) 

ಉಲ್ಯಾಪಾತ (ನಾ). ಆಕಾಶದಿಂದ ಜಃ ಪುಂಜವಾದ ವಸ್ತು 
ಕೆಳಕ್ಕೆ ಬೀಳುವುದು: ಆಗಸದೊಳೊಗೆವ ಧೂಮಕೇತುಗಳಂ ವಿಜಯ 
ಕೇತುಗಳೆಂದುಂ ಕಣ್ಣೊಳುಳ್ಳುವುಲ್ಯಾಪಾತಮಂ ನಿಜಪ್ರತಾಪಾನಲಸ್ಸು 
ಲಿಂಗಂಗಳೆಂದುಂ (ಪಂರಾಮಾ. ೧೪-೧೨೮ ವ); ಆಕಾಶದಲ್ಲಿ ಮಿಂಚಿ 
ನಂತೆ ಒಂದುಕ್ಷಣ. ಪ್ರಕಾಶಮಾನವಾಗಿ ಕಾಣುತ್ತದೆ. ಆಗ ಅವನ್ನು 
"ಉಲ್ಯಾ ಪಾತ ವೆಂದು ಕರೆಯುತ್ತಾರೆ (ಆಕಾಶ. ೩೮). 

(ಸಂ. (ಉಲ್ಫಾ * ಪಾತ)) 

ಉಲ್ಯಾಮುಖ (ನಾ). ಒಂದು ಬಗೆಯ ಆಯುಧ: ಬಿಲ್ಲು ತೀರು... 

ಉಲ್ಯಾಮುಖ. .. ಸಾಧನ ವಿಶೇಷಂಗಳ್‌ (ವಿವೇಕ. ೨೬೨). 
[ಸೆಂ. (ಉಲ್ಫ್ಯಾ * ಮುಖ)) 
ಉಲ, "ಉಲ್ಭ' ನೋ. 


೯೯೪ 


3 


20 


35 


40 


ಉಲ್ಲಂಘನ 
ಉಲ್ಟಾ, ಉಲ್ಪಿ, ಉಳ್ಳಾ (ನಾ). ೧. ಎದುರುಮುಖ; ವಿರುದ್ಧ 
ವಾದ ದಿಕ್ಕು ; ತಲೆಕೆಳಗು. ೨. (ಉಕ) ವಾಂತಿ. ೩. ಅಂಗಿಯ 
ಒಳಮೈ (8). ಉಲ್ಫ್ರಿ: ೨. (ಉಕ). ಉಳ್ಳಾ : ೧. ಉಳ್ಳಾ ಸೀದಾ 
ವಿಷಯ (ಚೆಂಗೂಲಿ. ೧೪). 
ಉಲ್ಟಾಪಲ್ಟಿ » ಅಸ್ತವ್ಯಸ್ತ; ತಲೆಕೆಳಗು: 
ಉಲ್ಪಾಪಲ್ವಿ ಹೊಡೆದಿದ್ದಾನೆ ಚ 
[*-ಮರಾ. ಉಲಟಿ, ಉಲಟಾ, ಉಲಟೀ; ಹಂ. ಉಲಟಾ, ಉಲಟೀ) 
ಉಲ್ಪಿ "ಉಲ್ಟಾ? ನೋ. 
ಉಲ್ಬ (ನಾ). = ಉಲ್ಬ: ಜಲ್ಪಿಸಲು ಅರುದಿಂಗಳಾದಿಯದುಲ್ಬ ನನ 
ಮಾಸಾಂತ್ಮ ಸುರಪತಿ ಕಲ್ಪಿಸುವ ನನರತ್ನವೃಷ್ಟಿಯ ಮೂರು ಸಂಜೆಯಲೀ 
(ಬಿಜ್ಜಪು. ೯-೩೬). [ಆ ಸಂ. ಉಲ್ಬ) 
ಉಲ್ಬ (ನಾ). ಜರಾಯು ; ಮಾಸು; ಕಸ: “ಕೂಸಿರ್ಪ ಚೀಲಂ 
ಜರಾಯುವೆನಿಕ್ಕುಮಾ ತಟದು ಗಲ್ಲೆ ಉಲ್ಬಸೆನಿಕ್ಕು” (ಮಂಗರಾ. ೯೧-೮). 
[ಸಂ.] 
ಉಲ್ಬಣ (ಗು). ೧. ತೀವ್ರವಾದ; ಉಗ್ರವಾದ; ಅತಿರೇಕದ; 
ಹೆಚ್ಚಿನ: ಉಲ್ಬಣ ನಿರರ್ಗಳ ವೃತ್ತಿಯಿಂದೆಸೆವ ಪಣಗಣದಿನಣಿಯರ 
ಮವಂ ನಗುತೆ ಪರದಕೊಪ್ಪಿದರಾ ವಿಪಣಿಯೊಳು (ಪದ್ಮರಾ. ೪-೬೭). 
(ನಾ). ೨. ತೀವ್ರತೆ; ಅತಿಶಯ ; ಅತಿರೇಕ: ಆಕ್ರೋಶದುಲ್ಬಣ 
ದೊಳಂದು ನಾಂ ತಮ್ಮನ ವಿನಯಮಂ ಕಿವುಳ್ಗೆ «ಳ್ಹು (ಶ್ರೀರಾಮಾ. 
೩೦೯-೨೯೬). ೩, ರಾಶಿ; ಮೆದೆ: ಆಂಗದಂಗಡಿ ಪೊಸಕಂಡದಿಂಜೆ 
ಸೆಣದುಲ್ಪಣ ಮಂತ್ರದ ಮಂತಣಂ (ರಾಜಕೇ. ೬-೭೯). 
ಉಲ್ಬಣವಾಗು - ತೀವ್ರವಾಗು; ಉಗ್ರ ಗ್ರವೆನಿಸು: ಅವರಲ್ಲಿ 
ಮೊದಲೇ ಇದ್ದೆ Re ಇದ್ದಕಿದ್ದಂತೆ ಉತತಯ (ಬೆಸ್ತಕ, 
೧೧೪). (ಸಂ.] 
ಉಲ್ಬಣಗೊಳ್‌ (ಕ್ರಿ). ತೀವ್ರವಾಗು; ಉಗ್ರವೆನಿಸು. "ಉಲ್ಬಣ 
ಗೊಳಿಸು' ಪರಾ. [ಉಲ್ಬಣ + ಕೊಳ್‌) 
ಉಲ್ಬಣಗೊಳಿಸು (ಕ್ರಿ). ತೀವ್ರಗೊಳಿಸು; ಉಗ್ರವಾಗಿಸು: ಅವಳ 
ಭ್ರಮೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುವ ಘಟನೆಯೊಂದು ನಡೆಯಿತು 
(ಪದ್ಮಸ. ೮೦). [ಉಲ್ಬಣಗೊಳ್‌ + -ಇಸ್ಕು] 
ಉಲ್ಬಣಸ್ಥಿಶಿ (ನಾ). ತೀವ್ರವಾದ ಸ್ಥಿತಿ; ಉಗ್ರವಾದ ಪರಿಸ್ಥಿತಿ: 
ತಾಯಿ `ಮಗನುಲ್ಬ ಸ್ಥಿತಿಗೆ ಕಡಿದು ಕಾತರೆಯಾಗಿ (ಶ್ರೀರಾಮಾ. 
೧೯-೫೧೫). [ಉಲ್ಬಣ + ಸ್ಥಿತಿ) 
ಉಲ್ಬಣಾವಸ್ಥೆ (ನಾ). - ಉಲ್ಬಣಸ್ಥಿತಿ : ಉಲ್ಬಣಾವಸ್ಥೆಗೆ ಮುಟ್ಟದಾಗ 
ತಮ್ಮ ನಡೆನುಡಿಗಳ ಮೇಲೂ ವರ್ತನೆಯ ಮೇಲೂ ನಿಯಂತ್ರಣ ತಬ್ಬಿ 
ಮನೋರೋಗದ ಚಿಕಿತ್ಸಾಲಯಕ್ಕೆ ಸೇರುವ ಸ್ಥಿತಿಗೆ ಬರುವರು (ಶಿಕ್ಷದ. 
೬೬೮). [ಉಲ್ಬಣ ಅವಸ್ಥೆ) 
ಉಲ್ಬಣಿಸು (ಕ್ರಿ). ತೀವ್ರವಾಗು; ಉಗ್ರವಾಗು : ತಲವನಪುರದ 
ಅರಸನ ಸಲ್ಲದ ಮಾತುಗಳನ್ನು ಕೇಳಿ ಕೇತಮಲ್ಲನಿಗೆ ಸಿಟ್ಟು ಉಲ್ಬಣಿಸಿ 
ಬಂತು (ಶಾಂತಲಾ. ೧೪೨). [ಉಲ್ಬಣ + -ಇಸ್ಕು] 
ಉಲ್ಮುಕ (ನಾ). ಉರಿಯುವ ಕೊಳ್ಳಿ: “ಆಅಲಾತಂ, ಉಲ್ಮುಕಂ -ಈ 
೨ ಕೊಳ್ಳಿ ” (ಹಲಾಯು. ೧೨-೬೭). [ಸಂ.] 
ಉಲ್ಲಂಗಿ (ನಾ). ಒಂದು ಪಕ್ಷಿ: “ಉಲ್ಲಂಗಿ- ಚೋಟುಮೂಗಿನ ಗೇಣುದ್ದ 
ಗೆರಿಯ ಹಕ್ಕಿ; ಹಾರುಬುರುಕ ” (ಜಾನಕೋ. ೨೨). . [2] 
ಉಲ್ಲಂಘನೆ (ನಾ). ೧. ದಾಟುವುದು; ಹಾರುವುದು. ೨. ಮಾರು 
ವುದು; ಅತಿಕ್ರಮಣ: ಪಾಲ್‌ ಯಲ್ಲು ಪಿತೃವಾಕ್ಕೋಲ್ಲಂಘನಂ 
ರಾಘವಾ (ಪಂರಾಮಾ. ೬-೮೨). [ಸಂ.) 


ಅವನು ಪರೀಕ್ಷೆಯಲ್ಲಿ 


'ಉಲ್ಲಂಘಕೆ 


ಉಲ್ಲಂಘನೆ (ನಾ). - ಉಲ್ಲಂಘನ ೨: ಸಂಸ್ಥೆಯ ನಿಯಮ ಉಲ್ಲಂಭನೆ 
ಯಾಗುತ್ತಿರುವುದನ್ನು ನಾನು ನೋಡಿಯೂ ಸುಮ್ಮನಿರಲಾರೆ (ರಂಗರೋ. 
೫೩). (ಸಂ. ಉಲ್ಲಂಘನ) 
ಉಲ್ಲಂಘಿಸು (ಕ್ರಿ). ೧. ದಾಟು; ಹಾರು: ಬೇಂಟಿಶಾಜರ ಸರಳುಗಳಿ 
ಗುಲ್ಲಂಭಸುತ ರಭಸದೊಳಗೆಯ್ತರಲು (ಬಸಪು. ೩೪-೨೪). ೨. ಮಾರು; 
ಅತಿಕ್ರಮಿಸು: ಆ ದಿವ್ಮವಚನಮನುಲ್ಲಂಘಿಸಿ ನೀರಲಕ್ಕಿಪೋಸಿನಂ ನೀರಂ 
ಕುಡಿದು (ಪಂಸಭಾ. ೮-೩೯ ವ); ಗುರುವಚನವನುಲ್ಲಂಘಿಸಿ ಚರಿಯಿಸಲಣ 
ಮಾಗದು (ಧರ್ಮಾಮೃ. ೫-೧೫೦) ; `ಉಲ್ಲಂಘಿಸುವರುಂಟಿ ವಿಧಿಕೃತವೆನು 
(ಜೈಮಿಛಾ. ೩೦-೨೬) ; ಆಜ್ಞೆಯನ್ನು ಉಲ್ಲಂಭಸಿದಷೆಶಿಗೆ ಶಿಕ್ಷೆ ಏನು 
(atau. XX, ೩೧). [ಉಲ್ಲಂಘನ + -ಇಸ್ಕು]) 
ಉಲ್ಲಟ (ನಾ). ಚಂಚಲತೆ ; ಹೊರಳಾಟ. "ಉಲ್ಲಟಸು' ಪರಾ. 
(೩::ಸೆಂ. ಉಲ್ಲುಕನೆ]. 
ಉಲ್ಲಟಿಸು (ಕ್ರಿ). ಹೊರಳಾಡು ; ಚಂಚಲವಾಗು:: ನಿಲ್ಲದ ತಣ್ನೆಲರ್‌ 
ಗಟಿಕಿಗೆಯೊಳ್ಳಳಿವಾ ಫಲಮೊಂದು ಮೂರ್ತಮುಂ ಸಲ್ಲದ ಬೇಂಟಮುಲ್ಲ 
ಓಸಿ ಮಿಂಚುವ ಮಿಂಚು (ಲೀಲಾವ. ೧-೬೧); ಹೃದ್ಯಚಿತ್ರತರೆಂಗ 
ಮಿಂಚಿನಂತುಲ್ಲಟಿಸಿ ಆಟಿನುಟಿಸಿ ತಾನು ಮಣಿದುದೆ ಭಂಗಿ (ಉಯ್ಕಾಶೆ. 
೩-೭). [ಉಜ್ಬಟ + -ಇಸ್ಮು] 
ಉಲ್ಲಡೆ (ನಾ). (ಕರಾ) ಮೆರವಣಿಗೆ ಹೋಗುವಾಗ ಮೇಲೆ 
ಹಿಡಿಯುವ ಅವರಣ ; ವಿತಾನ; ಮೇಲ್ಭಾಪು. 
[+ ತೆಲು, ಉಲ್ಲಡ) 
ಉಲ್ಲವ (ನಾ). ವಿತಾನ ; ಮೇಲ್ಯಟ್ಟು : ಪಲವುಂ ನೇತ್ರದ ಪಟಾವುಲ್ಲ 
ವಂಗಳ್‌ ಧ್ವಜಪತಾಕೆಗಳುಮನೆತ್ತಿಸಿ (ವಡ್ಡಾರಾ. ೬೮-೨೭); ಹಿರಿಯ 
ಪಂದಕಂ .ಮಾಡಿಸಿಯಲ್ಲಿ ನಾನಾಪ್ರಕಾರದ ನೇತ್ರಪಟಿಯುಲ್ಲವಂಗೆ 
[ಳುಮ]ಂ ಧ್ವಜಂಗಳುಮಂ ಕಟ್ಟಸಿ (ವಡ್ಡಾರಾ. ೧೪೨-೧೦). 
(ಪ್ರಾ. ಉಲ್ಲವ] 
ಉಲ್ಲಸ (ನಾ). - ಉಲ್ಲಾಸ: ತನುವೆರಸು ಕೈಲಾಸಕುಲ್ಲಸದೆ ಪೋಪ 
ನವನಿಯೊಳಿಲ್ಲೆನಲ್‌ (ಉದ್ಭಟ. ೧೨-೧೦೨). 
[ಆ ಸಂ. ಉಲ್ಲಾಸ] 
ಉಲ್ಲಸಿತ (ಗು). ೧. ಪ್ರಕಾಶಮಾನವಾದ; ಹೊಳೆಯುವ: 
೨. ರಮ್ಯವಾದ; ಸೊಗಸಾದ: ಕರತಳಪಲ್ಲವೋಲ್ಲಸಿತ ಹೇಮ 
ಚಾಮರ ಪವನವಿಲೋಲದುಕೂಲವಸವಪರಿವೃತ (ಆದಿಪು. ೨-೨.ವ). 
೩. ಸುಖಕರವಾದ ; ಸಂತೋಷಕರವಾದ. (ನಾ). ೪. [ಸಂಗೀತ] 
ಇಪ್ಪತ್ತೆರಡು ಬಗೆಯ ಶ್ರುತಿಗಮಕಗಳಲ್ಲಿ ಒಂದು : ಹ್ಫುರಿತ..; 
ಉಲ್ಲಸಿತ . . . ಇಪ್ಪತ್ತೆರಡೇ ಶ್ರುತಿಗಮಕಂಗಳು (ವಿವೇಕ. ೨೩೨). 
[ಸಂ.3. 
ಉಲ್ಲಸಿಸು (ಕ್ರಿ). ೧. ಪ್ರಕಾಶಿಸು; ಹೊಳೆ. ೨. ಪ್ರಕಾಶಿಸುವಂತೆ 
ಮಾಡು. &. ಸಂತೋಷವಾಗಿರು; ಉತ್ಸಾಹಗೊಳ್ಳು. 
[ಉಲ್ಲಸನ್ಯ * -ಇಸ್ಕು] 
ಉಲ್ಲಾಘ (ನಾ). ೧. ಕೋಗ್ಗದಿಂದ ಗುಣವಾದವನು : “ಕುತ್ತವಾಗಿ 
ಮಾಣ್ಣವನಂ ಉಲ್ಲಾ ಘನೆಂಬುದು?' (ಹಲಾಯು. ೬೨-೨೨೫). ೨, ಸುಖಿ. 
[ಸಂ.) 
ಉಲ್ಲಾಪ (ನಾ). ೧. ವ್ಯಂಗೃವಾದ ನುಡಿ; ಕಟಕಿ; ಅಣಕದ 
ಮಾತು: *ಕೊಂಕುವೆರಸಿದ ನುಡಿ ಉಲ್ಲಾಪಮೆಂಬುದು” (ಹಲಾಯು: 
೨೪-೧೪೯). ೨. ಗಟ್ಟಿಯಾದ ಕೂಗು, ಮಾತು. ೩. ದುಃಖ 
ಅಥವಾ ಬೇನೆಯಲ್ಲಿ ಉಂಟಾಗುವ ಧ್ವನಿಯ ವ್ಯತ್ಯಾಸ (೪). 
[ಸಂ.] 


೯೯೫ 


25 


55 


4 


ಉಲ್ಲಿದ 


ಉಲ್ಲಾರೆ, ಉಲಾರ (ನಾ). ೧. ಗೌಸು. ೨. ದಿಂಬು ಹಾಕಿರುವ ಆಸನ 
— ಗಾದಿ: ಪೊಸತು ಉಲ್ಲೂರೆಂ( ಶಮದ. ಮ. ೫೨ ಪ್ರಯೋ). &. ಜಾಲರಿ; 
ಬೆಳಕಂಡಿ(?): ಕುಳ್ಳನು ಅಲ್ಲಿಯ ಉಲ್ಲಾರಡೊಳಗಿಂದ .'ಕಣಿಕಿ ಹಾತಿ 
ದಾಗ ನರಹರಿರಾಯರನು ಸಂದೂಳಕದೊಂದಿಗೆ ಕುಳಿತು ಅದರೊಳಗಿನ 
ನಗಗಳನ್ನೆಜಿಕೆಹಾಕುತ್ತಿರುವುದು. ಆವನಿಗೆ ಕಂಡಿತು (ಇಂದುಮು. ೮೬). 
ಉಲಾರ : ೨. ಸಜ್ಜುಮಾಡಿಯಿರುವ ಸರಿಗೆ ಉಲಾರಗಳಲ್ಲಿ ಕುಳಿತಿರಲು 
(ಸೌ!10ಧಿ. ೩೦೧-೧೬). - [?. / ತೆಲು. ಉಲ್ಲಾರು) 

ಉಲ್ಲಾಸ (ನಾ). ೧. ಉತ್ಸಾಹ; ಸಂತೋಷ ; ನಲಿವು: ತಮ್ಮ 
ವಿಕಾಸೋಲ್ಲಾಸದಿಂ ತಮ್ಮತಿಪರಿಮಳದಿಂ.. . . ಸಂಪತ್ತುವೆತ್ತಿರ್ಜುದು 
(ಜಗವಿ. ೪-೬೫). ೨. ಕಾಂತಿ; ಪ್ರಕಾಶ. ೩. [ಕಾವ್ಯಮಾ] ಒಂದು 
ಅರ್ಥಾಲಂಕಾರ: *:ಒಂದಅ ಗುಣದೋಷಂಗಳಿಂ ಪೆಅತೊಂದರ್ಕೆ ಗುಣ 
ದೋಷಂಗಳಪ್ಪುದು ಉಲ್ಲಾಸಾಬಂಕಾರಂ .. . ಉದಾ:.-ಬಹುವಿಧ 
ದೊಳ್‌ ಪೊಣರ್ದುಂ ನಿರ್ವಹಿಸದೆ ಚಿಳಕದೇವರಾಯನೊಳ್‌ .ಸಾಮಂತರ್‌ 
ಮಹಿಶೂರ ಗಡಿಯ ಸನಿಯದ ಮಹಿಯಂ ಪಡೆದಾತ್ಮವಂರಜರನುಆಕ 

` ಜಜಕಿವರ್‌ (ಅಪ್ರತಿ. ೧೧೩-೧೪೫). ೪.:(ಗ್ರಂಥಗಳಲ್ಲಿನ) ಅಧ್ಯಾಯ; 
ಆಶ್ವಾಸೆ; ಸಂಧಿ.. [ಸಂ.] 

ಉಲ್ಲಾಸಗಾರ (ನಾ). ಉತ್ಸಾಹಶಾಲಿ; ವಿನೋದಪ್ರಿಯ. 

[ಉಲ್ಲಾಸ + -ಗಾರ (೮ -ಕಾಲ)] 
ಉಲ್ಲಾಸಗಾರ್ತಿ (ನಾ). ಉತ್ಸಾಹಶಾಲಿನಿ; ವಿನೋದಶ್ರಿಯೆ (4). 
[ಉಲ್ಲಾಸಗಾರ + -ತ್ಶಿ (ಆ -ಇತ್ತಿ)] 

ಉಲ್ಲಾಸವೆಉು (ಕ್ರಿ). ಉತ್ಸಾಹವನ್ನು ಹೊಂದು; ಸಂತೋಷಿಸು: 
ಲೇಸೆನಿಪ ಕೈದೀವಿಗೆಗಳ ವಿಕಾಸದಿಂ ಮಿಗೆ ಏಡಿದುಕೊಂಡುಲ್ಲಾಸವೆತ್ತಾ 
ಳ್ವರಿಯ ಮೇಲಿರುಳೋವಿ ತಿರುಗುತಿರೆ (ಬಸಪು. ೧೬-೨೩). 

[ಉಲ್ಲಾಸ + ಪೆಜು,] 

ಉಲ್ಲಾಸಿಸು (ಕ್ರಿ). - ಉಲ್ಲಾಸವೆಲು : ಶಂಕರನದರ್ಕುಲ್ಲಾಸಿಸುತ್ತೆ 

ಶಿರದೊಳ್‌ ಧರಿಸಿ ಶೋಣದಂ ಭಕ್ತ ಜನಕೆ (ಪದ್ಮರಾ. ೧೦-೨೦೩). 
[ಉಲ್ಲಾಸ * -ಇಸ್ಕು) 

ಉಲ್ಲಾಳ (ನಾ). [ನಾಟ್ಯ] ಒಂದು: ಬಗೆಯ ನೃತ್ಯಭೆಂಗಿ : ನಯನಾ 
ನಂದಮಸಿತ್ತುದಿಂದ್ರನೆಟಿನಪ್ರಾಗಲ್ಪದಿಂ ಕೂಡೆ ಚಾರಿಯೊಳುಲ್ಲಾಳದ 
ಬೀಗಡೊಳ್‌ .. . ಸೂಚೀನರ್ತನಂ (ಅನಂಪು. ೫-೯೭); ತಾಳಾನುಗಳೆ 
ಮೆನಿಪ್ಪುಖ್ಲಾಳಂ ಮೊದಲಾಗಿ ಸೊಗಯಿಸುವ ಪದಿನಾಜುಂ ಪಾಳಕಳೆಯಿನ 
ಮರ್ದಂ ವಿಧುಲೀಲೆಯಿನವಂ ಬಗೆಗೀಯುತಂ ಬಾಜಿಸಿದಂ (ಪಾರ್ಕ್ವಪು. 
೧೨-೧೮). (ಪ್ರಾ. ಉಲ್ಲಾಲ = ಮೇಲೆ ನೆಗೆಯುವಿಕೆ. / ಮರಾ, ಉಳ] 

ಉಲ್ಲ, ಉಲ್ಲೆ (ನಾ). ನಾದಿದ ಹಿಟ್ಟು; ಕಣಕ: ಸಮುದ್ರದೆಸಳಗೆ 
ಉಲ್ಲಿಯಂತೆ ಮೃದುಶರೀರವುಳ್ಳದ್ದೊಂದು ಜಂತುವಿರುತ್ತದೆ ( ಮುಂಬಯಿ. 
೫-೨೯). ಉಲ್ಲೆ : (ಸ್ಕಾಂಡರ್‌). [?]) ' 

ಉಲ್ಲಿ (ಅ). ಈ ನಡುವಣಸ್ಥಳದಲ್ಲಿ; ಮಧ್ಯದಲ್ಲಿ: ಉಲ್ಲಿಂಡೋಡು 
ವಮೇಂ ಬಲ್ತುಂಣಿಂ ತಂದ ಕೂಟನೂ ಸಂಗಮದೊಳ್‌ (ಕವಿರಾ. ೧-೬೨); 
ಅಲ್ಲಿ ಇಲ್ಲಿ ಎಲ್ಲಿ ಉಲ್ಲಿ ಎಂದು' ಸ್ಥಳವಿಶೇಷದೊಳಮಾ ಶಬ್ದಮೊಳವು 
(ಶಮದ. ೧೧೯ ಪ್ರಯೋ). [?) 

ಉಲ್ಲಿಖಿತ (ಗು). ೧. ಬರೆಯಲ್ಪಟ್ಟ. ೨. ಕೆತ್ತಲ್ಪಟ್ಟ. (ನಾ). 
೩. ಉಲ್ಲೇಖ: ಬಿ. ಎಂ. ಶ್ರೀಕಂಠಯ್ಮನವರು ಹೊಸಮಾರ್ಗದ ಪದ 
ರಚನೆಗೆ ತೊಡಗಿದರೆಂಬ ವಿಷಯದಲ್ಲಿ ಎಲ್ಲಿಯಾದರೂ ಅಲ್ಲಿ ಖಿತವಾಗಿರು 
ವಂತೆ ನನಗೆ ತಿಳಿದಿಲ್ಲ (ಸಮಾಲೋ. ಆ). [ಸಂ.] 

ಉಲ್ಲಿದ (ನಾ). ಈ ನಡುವಣ ಸ್ಥಳಕ್ಕೆ ಸೇರಿದವನು; ಮಧ್ಯದವನು: 
ಉಲ್ಲಿಯಣಂ, ಉಲ್ಲಿದಂ(ಶಬ್ದಾನು. ೪೨೨. ಪ್ರಯೋ). [ಅಲ್ಲಿ + -ದ್ಯ) 


ಉಲ್ಲಿಯಣ 


ಉಲ್ಲಿಯಣ (ನಾ). ಉಲ್ಲಿದ: ಉಲ್ಲಿಯಣಂ, ಉಲ್ಲಿದಂ (ಶಬ್ದಾನು. 

ಪ್ರಯೋ). [ಉಲ್ಲಿ + -ಅಣ] 

ಉಲ್ಲು, ಉಲ್ಲೂ (ನಾ). ೧. ಗೂಗೆ; ಗೂಬೆ. ೨..(ಆಲಂ) ದಡ್ಡ; 
ಮೂರ್ಬ,; ಹೆಡ್ಡ (ಕಿ). ಉಲ್ಲೂ : ೨. ನೀನು ಬಹು ಉಲ್ಲೂ 
ಕಾಣಂತ್ತೀ. ಉತಾವಳಿತನದಿಂದ ಯಾವಲಾಭವಿಲ್ಲೆಂಬದು ನಿನಗರಿಯದೇ? 
(ಮೋಜೀವ. ೭). [+ ಹಂ. ಮರಾ. ಉಲ್ಲೂ] 

ಉಲ್ಲುಂಕೆ (ನಾ). ವೃಂಗ್ಯವಾದ ಮಾತು; ಕಟಕಿ. 

[ಸೆಂ. ಉಲ್ಲುರಠಾ] 

ಉಲ್ಲುಳಿತೆ (ಗು). ಸುತ್ತಾಡಿದ; ಹೊರಳಾಡಿದ: ಜಳರುಹನಾಭನ 
ನಾಭಿಯ ಜಳಬುದ್ಭುದದೊಳಗೆ ಸುರಭಿಪರಿಮಳಮಿಳಿತೋಲ್ಸಳಿತಾಳಿ ಜಲ 
[ಜ]ಮೂಯ್ತೂ ಜಳ[ಜ]ದೊಳೊಗೆದಂ ಹಿರಣ್ಮಗರ್ಭ ಬ್ರಹ್ಮಂ (ಪಂಪಭಾ. 

ಸಂ. ಉಖ್ಲುಲಿತ] 


೪೨೨ 


೧ 1). 

ಉಲ್ಲೂ "ಉಲ್ಲು' ನೋ. 

ಉಲ್ಲೆ "ಉಲ್ಲಿ' ನೋ. 

ಉಲ್ಲೇಖ (ನಾ). ೧. ಅಗೆತ : ನಿಷ್ಠಾಮಹೋಮವಿದಕಗ್ನಿಯೇ ಸಂಸ್ಕಾರ 
ಮುಲ್ಲೇಖಸಾಧನಂ ದ್ರವೃಸಿದ್ಧಿ (ಸಿದ್ಧಾ. ೪-೪). ೨. ಬರೆಹ :. ಪ್ರಾಚೀನ 
ಗ್ರಂಥಗಳಲ್ಲಿ ಸಹ. ಅದರ ಉಲ್ಲೇಖವುರು (ಮುಂಬಯಿ. '೪-೧೩೭). 
೩. [ಕಾವ್ಯಮಿಾ] ಒಂದು ಅರ್ಥಾಲಂಕಾರ: “ನಾನಾ ಧರ್ಮಗಳಿರುವ 
ಪದಾರ್ಥವೊಂದನ್ನು ಒಬ್ಬೊಬ್ಬರು ಒಂದೊಂದು. ಪ್ರಕಾರದಿಕಿದ ತಿಳಿದು 
ಕೊಳ್ಳುವುದು ಉಲ್ಲೇಖಾಲಂಕಾರ? (ಕೈಪಿಡಿ. ೨೬೯). [ಸಂ] 

ಉಲ್ಲೇಖನ (ನಾ). ೧. ಬರೆಯುವುದು. ೨. ಅಗೆಯುವುದು. ೩. ಕೊರೆ 
ಯುವುದು. ೪. ವರ್ಣನೆ. "ಉಲ್ಲೇಖನಂಗೆಯ್‌? ಪರಾ... 

[ಸಂ.): 

ಉಲ್ಲೇಖನಂಗೆಯ್‌ (ಕ್ರಿ). ಬರೆ: ಮಂತ್ರತಂತ್ರಯಂತ್ರ ಸಿದ್ಧನಪ್ಪ ಪರ 
ಮೆ ಸ್ಮಿ ಹರನನುಜ್ಲಿಯಿಂ ಸ್ಥಂಡಿಲಮನಲಂಕರಿಸಿ ಮೆಲ್ಲಮೆಲ್ಲನುಲ್ಲೀತು 
ನಂಗೆಯ್ದಗ್ನಿಯಂ-ಪ್ರತಿಸ್ಥೆಯಂ ಮಾಡಿ (ಗಿರೆಕ. ೧೦-೯೫ ವ). 

[ಉಲ್ಲೇಖನ + ಗೆಯ್‌.(ಆ ಕೆಯ್‌,)] 

ಉಲ್ಲೇಖಿತ (ಗು). ಬರೆದ; ಸೂಚಿಸಿದ: ಪ್ರಸ್ಥಾನತ್ರಯದಲ್ಲೂ ಈ 
ವಿಷಯವು ಉಲ್ಲೇಖಿತವಾಗಿದೆ (ಶಕ್ತಿವಿ” ೭೭). [ಸೆಂ.] 

ಉಲ್ಲೇಖಿಸು (ಕ್ರಿ). ೧. ಬರೆ; ಲಿಖಿಸು: ಅಲ್ಲಿ ಶ್ರೀನರೆಹರಿತೀರ್ಥರ 
ಹೆಸರನ್ನೇ ಉಲ್ಲೇಖಿಸಿಲ್ಲ (ಜಗದಾ. ೭೯). ೨. ಎತ್ತಿಬರೆ ; ಉದ್ಧರಿಸು: 
ಸರಸ್ವತೀಕಂಠಾಭರಣದಲ್ಲಿ, ಸರಸ್ವತೀ ಮತ್ತು ಚಿನ್ನಮ್ಮರ ಪದ್ಯಗಳನ್ನು 
ಉಲ್ಲೇಖಿಸುವನು (ಸೇಕವ. ೩). ೩. ವರ್ಣಿಸು : ಆ ಕಪಿಚಾಪಲ್ಯವನ್ನು 
ಇಲ್ಲಿ ಅನುಪಮವಾಗಿ ಉಲ್ಲೇಖಿಸಿದ್ದಾನೆ: ( ಸಮಾಲೋ. ೧೦೯). 

[ಉಲ್ಲೇಖನ + -ಇಸ್ಕು] ' 

ಉಲ್ಲೋಚೆ (ನಾ). ವಿತಾನ; ಮೇಲುಕಟ್ಟು (8).  [ಸಂ.] 

ಉಲ್ಲೊ ಉಲ, ಉಲ್ಲೋಳ (ಗು). ೧. ಬಲವಾಗಿ ಮೇಲಕ್ಕೆ ಎದ್ದ, 
(ನಾ. ೨. ದೊಡ್ಡ. ಅಲೆ: ರತ್ನಾಕರಮುಲ್ಲೋಲಂಗಳಿಂದಂ ಮಜಕಿ 
ಯಿಸಿ (ಕಾದಂಪೂ, Rae. ಉಲ್ಲೋಳೆ: ೩. ರಭಸ; ವೇಗ: 
ಮಸಗಿದ ಜಳನಿಧಿಯ ಕಲ್ಲೋಲದಂತೆ ವಿರಿದುಮುಲ್ಲೋಳಂಬೆರಸು ಬಂದು 
ತಾಗುವಾಗಳ್‌ (ಶಾಂತಿಪು. ೪-೭ ವ). [ಸೇ.] 

ಉಲ್ಲೋಲಕಲ್ಲೋಲ (ನಾ). ೧. ತ ಉಲ್ಲೋಲ ಕಲ್ಲೋಲ 
ಗ್ರ ಪ್ರೋಡ್ಚಿ €ನಫೇನ ... ರೌದ್ರಂ ಸಮುದ್ರಂ (ಕಾವ್ಯಸಾ. 

)- ೨.. (ಆಲಂ) ಕ್ಟೋಭೆ ; ಕಲಕಿಹೋಗಿರುನ ಸ್ಥಿತಿ: `ನನ್ನ 
೩.೬, ಅನೇಕ ಕ್ಪುದ್ರಸಂಶಟಗಳಿಂದೆ ಉಲ್ಲೊ ಏಕಲ್ಲ €ಲವಾಗಿ 
ಬಿಟ್ಟಿತು (ರಾಮಾನೆ. ೧೦೭). [ಉಲ್ಲೋಲ +. 'ಕಲ್ಲೋಲ] 


೯೯೬ 


25 


ಉಸಷಃಸ್ಮಿತ 


ಉಲ್ಲೋಲಿಸು (ಕ್ರಿ). ಒಲೆದಾಡು; ಹೊಯ್ದಾಡು : ಎರಗಿದುರುಚಿಗೆ 
ತೇರ್‌ ತತ್ತರಿಸಿ ಉಲ್ಲೋಲಿಸಿತು (ಶ್ರೀರಾಮಾ. ೨೪೮-೫೫೦). 
` [ಉಲ್ಲೋಲ + -ಇಸ್ಕು] 
ಉಲ್ಲೋಳೆ "ಉಲ್ಲೋಲ' ನೋ. 
ಉಲ್ವ (ನಾ): ಜರಾಯು; ಮಾಸು; ಕಸ: “ಉಲ್ವಂ, ಕಲಿಲಂ- ಈ 
೨ ಗಲ್ಲೆಗಟ್ಟದ ನೆತ್ತರು” (ಹಲಾಯು. ೮೨-೩೪೬). 'ಉಲ್ಬ' ಪರಾ. 
[ಸೆಂ.] 
ಉಲ್ಬಣ (ಗು). ತೀವ್ರವಾದ; ಉಗ್ರವಾದ; ಹೆಚ್ಚಿನ: ಮಲ್ವಾಸಿ 
ನೊಳ್ಳ ಬಿಟ್ಟು ಸೇವಕರ ಪರಿಚರಿಸಲುಲ್ವಣಾತಂಕದಿಂದಾ ಸುಮಂತ್ರಂ 
ಬೆದರೆ (ಭರಭ. ೪-೨೫). [ಸಂ.] 
ಉವರ್‌ "ಉದು' ಪರಾ. 
ಉವರ್ಣ (ನಾ). ಉಕಾರ ಮತ್ತು ಊಕಾರ : ವರ್ಣಸಂಜ್ಞೆ ಎಂತೆಂ 
'ದೊಡೆ, ಅವರ್ಣಂ ಇವರ್ಣಂ ಉವರ್ಣಂ ಎಂಬಂತೆ (ಶೆಮದ. ೧೦ ಅಡಿ). 
[ಸಂ.] 
ಉವಳ್‌ "ಉದು? ಪರಾ. 
ಉವಬನ್‌ (ನಾ). ಒಬ್ಬಾತನ ಹೆಸರು: ಊರಾ ತೊಜುವಳ್ಳೆ ಉವಟನ್‌ 
ತುಜುವಲಕ್ಕಿ ಇದಿರೆ ನಡದಿಜಕಿದು (ಎಕ- ೫, ಮುಳಬಾ. ೯೨-೭; 


(7) 
ಉವಿ "ಉಮ್ಮಿ' ನೋ. 
ಉವಿತ (ನಾ). [ಗಣಿತ] ಕಳೆಯುವುದು: ಉನಿತಂ ತ್ಮಜಂ... 
ಇಂತಿನಿತುಂ ಕಳೆವುದಕ್ಕೆ ಪೆಸರು (ವ್ಯವಹಾ. ೧೧-೧೨ ವ). [1] 
ಉಶ್‌ "ಉಸ್‌ ನೋ. 
ಉಶನ (ನಾ). ಶುಕ್ರಾಚಾರ್ಯ; ದೈತ್ಯರ ಗುರು: “ಉಶನನಸುರರ 
ಗುರುವೆಂಡೆನಲು ಶುಕ್ರನು > (ಮಂಗರಾ. ೧೨-೬). 
[< ಸಂ. ಉಶನಸ್‌] 
ಉಶೀರ (ನಾ). ಲಾಮಂಚದ ಬೇರು: “ಉಶೀರಂ, 
ಮೂಲಂ- ಈ ೨ ಬಿಳಿಯಬಾಳೆಂ”ೌ (ಹಲಾಯು. ೧೦೨-೪೬೮). 


[ಸಂ.) 


780). 


ವೇರಸೇ 


| ಉಶ್ವಾಸೆ (ನಾ). (ಉಕ) ಕೆರೆ ಕಾಲುವೆಗಳಿಂದ ನೀರು ಬಿಡುವ 


| ಉಷ (ನಾ). ಬೆಳಗಿನಜಾವ: 


33 


4 


ಸ್ಥಳ; ತೂಬು : ಈ ನಳಕ್ಕೆ ೧೨೦ `ಫೂಟನ ಅಂತರದಿಂದ ಒಂದೊಂದು 
ಉಶ್ವಾಸವನ್ನು ಮಾಡಿದ್ದಾರೆ. .. ಈ ಉಶ್ವಾಸಗಳು ಈಗಲೂ ಇರುತ್ತವೆ 
(ಕಛಾಗೆ. ೫೬೦). [< ಸೆ. ಉಚ್ಚ್ವ್ವಾಸ] 
ಇಂತು ಸುಖಶಯೈಯೊಳಿರ್ಪುದುಂ 
ಉಸದ ಸಮಯಂ ಸಮನಿಸಿತಾಗಳ್‌' (ಕುಸುಮಾ. ೧-೫೧ ವ). 
[< ಸಂ. ಉಸಷಸ್‌) 
ಉಹಃಕಾಲ (ನಾ). ಬೆಳಗಿನಕಾಲ; ಪ್ರಾತಃಕಾಲ: ಬಂದ ಬಸಂತ 
ಮಾಸದೊಳೊಂದುಮಾಸರದುಷಟಃ ಕಾಲದೊಳುಮಾಕಾಂತನಂ ಪೂಜಿಸಿದನು 
(ರಾಜಶೇ. ೯-೭೬ ವ). [ಸಂ.(ಉಷಸ್‌ + ಕಾಲ)] 
ಉಷಃಪಾನ .(ನಾ). ಬೆಳಗಿನಜಾವ ಎದ್ದಕೂಡಲೇ ತಣ್ಣೀರನ್ನು 
ಕುಡಿಯುವುದು : ನರಹರಿಯು ಈಗ ಚಹ ಕುಡಿಯುತ್ತಿರಲಿಲ್ಲ, ಉಸಃ 
ಪಾನ ಮಾಡುತ್ತಿದ್ದ (ಸಮಜೀ.-೭೮೯). 
(ಸಂ. (ಉಷಸ್‌ + ಪಾನ)] 
ಉಷಃಸ್ಮಿತ (ನಾ). ಬೆಳಗಿನ ಜಾವದ ನಸುನಗೆಯಂತಹ ಬೆಳಕು: 
ಮನೋಧ್ಯಾನ ನೇಮಿಯೊಳ್‌ ಸೂರ್ಯೋದಯದ ಸುದೂರಸ್ಮೃತಿಯ 
ವೊಲ್‌ ಲಸತ್‌ ಗೋಚರಿಸುತಿರ್ದುದು ಉಷಃಸ್ಮಿತಂ (ಶ್ರೀರಾಮಾ, 
[ಸೆಂ. (ಉಸಸ್‌ + ಸ್ಥಿತ)] 


೪೮೦-೧೫೮). 


ಉಷಣ 


ಉಷಣ (ನಾ). ೧. ಶುಂಠಿ, ೨. ಮೆಣಸು: *ಕರೆ- ಆಹ್ವಾನೇ ವಸ್ತ್ರದ 
ಶೋಷಣ, ಗೋಕುಲೇಷು (ವಸ್ತ್ರದಶಾ ಇ ಸೆರೆಗಿನ ತುದಿ; ಉಷಣ ಐ 
ಮೆಣಸು)? (ಶಮಧಾ) ; “ಉಷಣಮದಾ ಮರಿಚಮೆನಲು ಮೆಣಸಕ್ಕು? 


(ಮಂಗರಾ. ಕಿ. ೪೧-೩೬). ೩. ಹಿಪ್ಪಲಿ. [ಸಂ.) 
ಉಷಣೆ (ನಾ). “ಹಿಪ್ಪಲಿ” (ಗಂಗಾಮ. ೪೬). (ಸಂ. ಉಷಣಾ] 
ಉಷತಿ (ನಾ). ಅಮಂಗಳಕರವಾದ ಮಾತು. (ಸಂ, ಉಷತೀ] 


ಉಷರ್ಬುಧ (ನಾ). ಅಗ್ನಿ; ಬೆಂಕಿ: ನಿಸ್ಮುರಜಿಹ್ವನುಸರ್ಬುಧನಂತಿರೆ 

ದುರ್ಬುಧನಾರೊಳೊಂದಿ ಪಡೆಯಂ ನೋವಂ (ಚಂದ್ರಪ. ೧-೪೨). 
[ಸಂ.] 

ಉಷಸ್ಸು (ನಾ). ೧. ಬೆಳಗಿನ ಕಾಲ. ೨. ಉಷಃಕಾಲದ ಅಧಿದೇವತೆ: 
ಪ್ರಾತಃ ಸಂಧ್ಯಾ ರಾಗವುಳ್ಳ ವರೂ ಜಗದುತ್ತಾದಕರೂ ಆದ ಉಷಸ್ಸುಗಳು 
ಪ್ರತಿದಿನವೂ ತಮ್ಮ ನಿಯಮದ ಪ್ರಕಾರ ಸಂಚರಿಸುತ್ತಾರೆ (ಯಕ್ಸಾರ. 
೧೪೦). `[ಸಂ. ಉಷಸ್‌] 

ಉಷಾಸೂಕ್ತ (ನಾ). ಉಷಃಕಾಲದ ದೇವತೆಯನ್ನು ಕುರಿತು 
ಹಾಡುವ ಸೂಕ್ತ. 

(ಸಂ. (ಉಸಾ + ಸೂಕ್ತ)] 


ಉಸಿತ, (ಗು). ೧. ಸುಡಲ್ಪಟ್ಟ. 3. ವೇಗವಾದ. [ಸಂ.] 
ಉಸಿತ್ಕ (ಗು). ವಾಸಿಸಲ್ಪಟ್ಟ ; ನೆಲೆಗೊಂಡ.. ಸಂ.) 
ಉಷೆ (ನಾ). ೧. ಬೆಳಗಿನಕಾಲ; ಪ್ರಾತಃಕಾಲ: ಜವನಿಕೆಯಂ ನಿಶಾ 


ಚರ ಕಬಂಧಮನಾಡಿಸಲಂಧಕಾರಮಂ ರವಿ ಕಳೆದಿಕ್ಕೆ ತನ್ನ ಕರಪಲ್ಲವ 


೪೯೭ 


0 


28 


ದಿಂದುಷೆ ಪಿಂಗೆ (ಪಂರಾಮಾ. ೧೩-೯೫) ; ಏನು-ಲಲಿತಾದ್ರಿಯಲಿ ಜೆಳಕು | - 


ಗಳುಷೆಗೆ ಕಾಂತಿಯನೀವುವು (ಕನ್ನಬಾ. ೧೩೪-೨); ಇರುಳಳಿದುದುಷೆ 
ಮೂಡಿತೊಯ್ಯನೆಯೆ ಬೆಳಗಾಯ್ತು (ಶ್ರೀರಾಮಾ: ೨೬೮-೧೩೬). 
೨. ಬಾಣಾಸುರನ ಮಗಳು; ಅನಿರುದ್ಧನ ಹೆಂಡತಿ." ೩. `ಸುಡು 
ವಿಕೆ; ತಾಪ. ೪. ಪಾತ್ರೆ. [ಸಂ.`ಉಷಾ] 

ಉಷ್ಟಾಂಗೆ (ನಾ). ಒಂದು ಬಗೆಯ ಮುಖವಾದ್ಯ (?): ಉಷ್ಟಾಂಗ 
ದಿಂದ ಸ್ವರಶುದ್ಧವಾಗಿ ಊದಿ (ಶರಚ. ತ್ತ (ಸಂ. 2] 

ಉಷ್ಟ್ರ (ನಾ). ೧. ಒಂಟಿ: “ದಾಸೇರಕಃ. . . ಉಪ್ಪಃ... ಶಂಖಳಕಃ 
ಖಿ ೭ ಒಟ್ಟಿ? (ಹಲಾಯು. ಸ ೨. ಮಣ್ಣಿ ನ ಪಾತ್ರೆ; 
ಮಡಕೆ. ೩. ಕುಂಬಾರನ ತಿಗುರಿ; ಚಕ್ರ: “ಉಷ ''ಕುಲಾಲಚಕ್ರ 
ವರಮೃಣ್ಮಯ ಪಾತ್ರೆಗಳುಷ್ಟವಾಚಕಂ? (ನಾನಾರ: ೮೬). ೪. ಇ ಷ್ಟ 
ಪಕ್ಷಿ” ಪಕ್ಷಿವರ್ಗದಲ್ಲಿ ಫಸೋವಾರ; ಉಷ್ಟ್ರ, ಉಮು ಮೊದಲಾದುವು 
(ಬಾಲಪ್ರ. 1, ೪೮೯). [ಸಂ.) 

ಉಪ್ಪ್ರತುಂಡ (ನಾ). ಒಂಟಿಯಂತೆ ಮುಖವುಳ್ಳವನು : ಕಠಿನದನದತಿ 
ಚ ವೃಕಾನನರು ಲಸದುಷ್ಟ ತುಂಡವೆನಿಸುವರು (2s. ೩-೧೯-೬). 

[ಪ್ಪ + ತುಂಡ್ಕ] 

ಉಷ್ಟ್ರಪಕ್ಷಿ(ನಾ). ಒಂಟಿಯಂತೆ ಕೊರಳುದ್ದವಾದ ಹಕ್ಕಿ: ಉಷ್ಟಪಕ್ತಿ 
(ed 1, ೧೩೬); ಉಸ್ಕಪಕ್ಷಿಯ ಮೊಟ್ಟೆ ತುಂಬ ದಪ್ಪ ಬಗದು ದೆ 
(ರೂಢಿ). [ಉಪ್ಪ + ಪಕ್ಷ್ನಿ) 

ಉಸ್ಟ್ರ ಪತಿವಕ್ರ್ರ (ನಾ).ಉಸ್ಟ್ರತುಂಡ: ಉಪ್ಪಪತಿನಕ್ತ್ರಂ. 
ಬಿರಿವಕ್ತ ನೆಡರೆಸೆದಂ” (ರಾಜಶೇ. ೧೪-೧೫೪). 

[ಉಪ್ಪ + ಪತ್ನಿ * ಪಕ್ವ) 
ಉಸ್ಟ್ರಿ (ನಾ): ಹೆಣ್ಣು ಒಂಟಿ. [ಸಂ. ಉಷ್ಟ್ರ 
ಉಷಿ ಕೆ (ನಾ). ೧. ಹೆಣ್ಣು ಒಂಟಿ, ೨. ಮಣ್ಣಿ ನ ಪಾತ್ರೆ ; ಮಡಕೆ: 


“ಮ್ನ ಮಡಕೆ ಉಸ್ಟ್ರಿಕೆ [oo ವೃಷ್ಟಿ ಕೆ] ಯೆನಿಸ್ಪ ದೆ? (ಮಂಗರಾ. |45 


೧೩೮-೨). . [ಸಂ ಉಪಿ ಕಾ 


23 


30 


33 


* [40 


ಉಷ್ಣಕೋಗ 


ಉಷ್ಣ (ನಾ). ೧. ಬಿಸಿ; ತೀಶ್ಲ್ಚತೆ; ಕಾವು: ತೀವ್ರಂ... 
'ಉಷ್ಕೃಂ, ಪಟು - ಈ ೨ ಉಷ್ಣಂ? (ಹಲಾಯು. ೮-೪೦). ೨. ಪಟು 
ವಾದವನು ; ಉತ್ಸಾಹಶಾಲಿಯಾದವನು. ೩. ಸೆಕೆ; ತಾಪ: 
`*ಉಷ್ಣಂ ಬಾಸ್ಬಮೆನೆ ಸೆಗಳಿಯಕ್ಕು ? (ಮಂಗರಾ. ೧೪-೮). ೪. ಬೇಸ 
ಗೆಯ ಕಾಲ;. ಗ್ರೀಷ್ಮಖುತು. ೫. ಒಂದು ನರಕದ ಹೆಸರು: 
ಉಷ. : . ಕಾಲಸೂತ್ರಗಳೆಂಬವೇ ಯೆಂಟುನರಕಂಗಳು (ವಿವೇಕ. 
೧೭೯): `[ಸಂ.3 

ಉಷ್ಣಗಣ್ಣು (ನಾ). ಒಂದು ಬಗೆಯ ನೇತ್ರರೋಗ: ಕಾವುಗಣ್ಣು, 
ಉಷ್ಣಗಣ್ಣು, ನೀರುಗಣ್ಣು,' ಜಾರುಗಣ್ಣು, ಸಂಜೆಗಣ್ಮು (ಶುಕಸ. ೪೨೮). 

[ಉಸ್ನ* ಕಣ್ಣು (೮ ಕಣ್‌)) 

ಉಷ್ಣಜಲ (ನಾ). ಬಿಸಿನೀರು: : ಉಷ್ಣಜಲಮಸ್ತಿಗಳೊಳ್‌' ಕರೆಗಣ್ಮೆ 
(ಶಾಂತಿಪು. ೮-೯೫). [ಉಷ್ಣ + ಜಲ] 

ಉಷ್ಣಜ್ಚರ (ನಾ). ಒಂದು ಬಗೆಯ ಜ್ವರ: ದೇಹದೊಳಗುಸ್ಮಚ್ಚರೆದೆ 
ರೂಪಿನಲಿ ನೆಲಸಿ ಪರಿತಾಪವನೊಡರ್ಚು (ಬಸಪು. ೫೦-೨೫). 

[ಉಷ್ಣ + ಜ್ವರ] 

ಉಪ್ಪತೆ (ನಾ). ಉಷ್ಮ ; ಶಾಖ; ಸೆಕೆ. [ಸಂ. ಉಷ್ಣತಾ] 

ಉಷ್ಣ ನಯನ (ನಾ). ಅ.: ಶಾಖವನ್ನು ಒಯ್ಯುವುದು, ಸಾಗಿಸು 
`ವುದು : ವಸ್ತುವಿನ ಅಣುಗಳು ಒಂದು ಕಡೆಯಿಂದ ಇನ್ನೊಂದಕ್ಕೆ ಉಷ್ಣ 
ನನ್ನು, ಹೊತ್ತುಕೊಂಡು . ಹೋಗುವುದಕ್ಕೆ ಉಷ್ಣನಯನವೆಂದು 
(convection of beat) ಹೆಸರು (ಭಾತವಿ. ೨೯೪). ೨. ಬಿಸಿಗಣ್ಣು ; 
ಉರಿಗಣ್ಣು. [ಉಷ್ಣ + ನಯನ] 

ಉಷ್ಣನಾಡಿ (ನಾ). ನಾಡಿಯಲ್ಲಿ ಒಂದು ಬಗೆ: ಮಯೂರನಾಡಿ. .. 
ಶೈತ್ಯನಾಡಿ ಉಷ್ಣನಾಡಿ (ಶರಡ. ೪೮೦). [ಉಷ್ಣ + ನಾಡಿ) 

ಉಷ್ಮಪ್ರದೇಶ. (ನಾ). - ಉಷ್ಣವಲಯ : ಏಶಿಯ ಖಂಡೆದೊಳಗಿನ 
ಉಷ್ಣ ಪ್ರದೇಶವು ಹುಲಿಯ ಮೂಲಸ್ಥಾ ನವು (ಮುಂಬಯಿ. ೪-೩೫). 

[ಉಷ್ಣ + ಪ್ರದೇಶ] 

ಉಪ್ಪ ಶ್ಲ ಮಯೂಖು (ನಾ). ಸೂರ್ಯ; ಜೆಂರದಿರ: ಉಷ್ಣಮಯೂಖಂ 

ಸಿ೦ಹಲಗ್ನದೊಳ್‌., . » ಇರೆ ನೃಪಾತ್ಮಜನೆ ನೃಪಂ (ಜಾತತಿ, ೧೨-೨೨). 
[ಉಷ್ಣ 4 ಮಯೂಖ] 


' ಉಷ ಮಾನ (ನಾ).` ಶಾಖದ ಅಳತೆ : ನೀರು ೧೦೦.ಡಿಗ್ರಿ ಸೆಂಟಿಗ್ರೇಡ್‌ 


ಉಸ್ನ ಮಾನದಲ್ಲಿ ಕುದಿಯುತ್ತದೆ (ರೂಢಿ), 
[ಉಷ್ಣ + ಮಾನ] 
ಉಷ್ಣ ಮಾಪಕ (ನಾ). ಉಷ್ಣವನ್ನು ಅಳೆಯುವ, ಸಾಧನ : ಉಷ್ಣ 
ಮಾಪಕವನ್ನು ಫಾರ್ಮಾಲ್ಡಿ ಹೈಡ್‌ ದ್ರಾವಕದಲ್ಲಿಡಬೇಕು (ಕಲಕೊ'ೇ. 
೮೦). [ಉಷ್ಣ *- ಮಾಪಕ್ಕ]- 
ಉಷ್ಣ ಮಾಪಿ (ನಾ). - =.ಉಪ್ಣ ಮಾಪಕ : ಮಗುವಿಗೆ “ಜ್ವರದ ನೇರ 
ಇಳಿಯಲಿಲ್ಲ ಎಷ್ಟು ಬಾರಿ ಉಷ್ಣ ಮಾಪಿಯನ್ನಿಟ್ಟು ನೋಡಿದರೂ »: 
ಜ್ವರ ಈುಯಬಕ್ಕು ತ್ತು (ಮಹಾಗ. ೨೨೧). 
[ಸಂ. ಉಷ್ಣಮಾನಿನ್‌ 
ಉಷ್ಣರಶ್ಮಿ (ನಾ). ೧. ಬಿಸಿಯಾದ ಕಿರಣ: 'ಫೊಂಪುಣ್‌ವೋಯ್ತ್ತ 
ದೀಪ್ತ ತನಮೆಂಪನನುರ್ಳಳರಂಗಳತ್ತ ಮಿತ್ತಂ ಪುದಿದುಷ್ಮರಶ್ಮಿ ಪುರುಷಾ 
'ಕೃತಿಯಂತಿರೆ (ಶಾಂತಿಪು. ೯-೧೮೮). ಪಿ. ಬಿಸಿಯಾದ ತಿರಣಗಳುಳ್ಳ 
Ry ಸೂರ್ಯ. [ಉಷ್ಣ + ರಶ್ಮಿ). 
ಉಷ್ಕ ರೋಗ (ನಾ). ಅತಿಉಷ್ಕೃತೆಯಿಂದ ಬರುವ ರೋಗ; ಮೇಹ 
ವ್ಯಾಧಿ: ಈ ಅಗ್ನಿವೇಗವು ಉಷ್ಣೃರೋಗವಾಗಿ ಪಾಂಡ್ಕನನ್ನು ಸೇರಲಿ 
(ಪುರಾವಿ. ೧೬೯)- [ಉಷ್ಣ * ರೋಗ] 


ಉಷ್ಕ್ಣರೋಚಿ 


ಉಷ್ಣರೋಚಿ (ನಾ). ಉಷ್ಣ ರಶ್ಮಿ: ಆಕಾಶಮಾರ್ಗಶ್ರಮಂಗಳ 
ನೊಲ್ಹಾಜಕಿಸಲುಷ್ಟರೋಚಿಗೆ' ನಿಜೋತ್ಸೇನಾತಪತ್ರಂಗಳಂ ತಳೆವುತ್ತಂ 
(ಜಗವಿ. ೧-೪೩). .[ಸಂ. ಉಷ್ಣರೋಚಿಸ್‌ (ಉಷ್ಣ + ರೋಚಿಸ್‌)] 
ಉಷ್ಕವಲಯ (ನಾ).[ಭೂಗೋಳ] ಸಮಭಾಜಕವೃತ್ತದ. ಉಭಯ 
ಪಾರ್ಶ್ವಗಳಲ್ಲಿರುವ ಬಿಸುಪು ಹೆಚ್ಚಾದ ಭೂಭಾಗ: ಕರ್ಕಾಟಕ 
ಸಂಕ್ರಾಂತಿ ವೃತ್ತಕ್ಕೂ ಮಕರ ಸಂಕ್ರಾಂತಿ ವೃತ್ತಕ್ಕೂ - ನಡುವೆ ಇರುವ 
ಭಾಗ ಉಷ್ಣವಲಯ (ಭೂವಿವ. ೧೯). [ಉಷ + ವಲಯ] 
ಉಷ್ಣವಾಯು (ನಾ). ಅಜೀರ್ಣ ಸಂಬಂಧವಾದ ಒಂದುರೋಗ, 
[ಉಸ್ನ * ವಾಯು] 
ಉಷ್ಮವಾಹೆಕೆ (ಗು). ಉಷ್ಣವನ್ನು ಸಾಗಿಸಬಲ್ಲ; ಶಾಖವನ್ನು 
ಸಾಗಿಸುವ: ಬೆಳ್ಳಿ ಉತ್ತಮ ಉಷ್ಣವಾಹಕವಲ್ಲನೇನೇ? (ನಿಶಉ. ೮೮): 
[ಉಷ * ವಾಹಕ] 
ಉಷ್ಣನೈತಾಳಿ (ನಾ). ಒಂದು "ಬಗೆಯ 'ವಿದ್ಯೆ :. `ಸರ್ವವಿದ್ಯಾ ಛೇದಿಸಿ 
ಉಸ್ಮವೈತಿಳಿ (ಜಾವುಂಪು. ೨೧೦). [ಉಪ * ವೈತಾಳಿ] 
ಉಷ್ಣಾಂಶು (ನಾ). ಸೂರ್ಯ :. ಶಶಾಂಕಂಗೆ ಶೈತ್ಯಮುಮುಷ್ಣಾಂಶುಗೆ 
ತೇಜಮುಂ `ನಿಜಮವಂ ಮತ್ತೊರ್ವರಾರ್‌ ಮಾಡಿದರ್‌ (ಪುಷ್ಪಘು. 
63-೬೮). [ಉಷ್ಣ +-ಅಂಶು] 
ಉಷ್ಟಿಕೆ (ನಾ): ಗಂಜಿ: “ಉಷ್ಣಿಕಾ... ವಿಲೇಪಿಕಾ- ಈ ೫ ಗಂಜಿ” 
(ಹಲಾಯು. ೫೬-೧೬೫) ; “ಕೂರಾಂಬುವುಷ್ಮಿಕೆಯನತಿಗುವೆನೆ ಗಂಜಿ ? 
(ಮಂಗರಾ. ೩-೧)... ` [ಸೆ. ಉಷ್ಲಿಕಾ) 
ಉಷ್ಲಿಕ್ಕು (ನಾ).' [ಛಂದ] ಅಕ್ಷರ ಛಂದಸ್ಸಿನಲ್ಲಿ ಎಳನೆಯದು : 
ಉಷ್ಣಿಕ್ಕೆಂಬ ಛಂದದೆಸಳೇಟಕ್ಕರಂ ಪಾದಮಾಗಿ ಪುಟ್ಟುವ ವೃತ್ತಂಗಳ್‌ 
(ಛಂದೋಂಬು. ೨-೩೧ ವ). - (ಸೆಂ. ಉಷ್ಮಿಕ್‌] 
ಉಷ್ಮಿಸು (ಕ್ರಿ). ಬಿಸಿಯಾಗು; ಉಷ್ಣವಾಗು : ನಿದಾಘ ಸಮಯದ 
ಬಿಸಿಲ ಬೇಗೆಗೆ ಬೆಂದು ನೆಲನುಷ್ಮಿಸಿ [ಸಾಕಾಂ- ನೂಷ್ಲಿಸಿ) ತಲೈ ಕಡು 
ಗಾದ ಕಾನಲಿಯಂತೆ (ತೊರರಾ. ೨-೪-೧೫). [ಉಷ್ಣ + -ಇಸ್ಕು] 
ಉಷ್ಮೀಷ (ನಾ). ೧.:ರುಮಾಲು ; ಮುಂಡಾಸು ; ಶಿರೋವೇಷ್ಟನ; 
-ಪಾಗು : ಧವಳರಥಂ:.ಧವಳೋಷ್ಲೀಷಂ ಶಶಾಂಕಸಂಕಾಶಯಶೋಧ 
ವಳಿತ ಭುವನಂ ತಾಗಿದನವಯವದಿಂ ಬಂದು (ಪಂಪಭಾ. ೧೧-೩೯); 
ನಸುಗಾವಿಯಿಂ ಮಿಜುಗುವುಷ್ಟೀಸಬೃಹತಿಕೆಗಳಿಂ ದೋತ್ರದಿಂ (ಪದ್ಮರಾ. 
೫-೩೦). ೨. ಕಿರೀಟಿ: ಚಂದ್ರಗುಪ್ತನು ಮಾಣಿಕೃಮಯವಾದ 
ಉಸ್ಚೀಸಮಂ ಧರಿಸಿ (ಮುದ್ರಾಮಂ. ೩೧೦). [ಸೆಂ.] 
ಉಷ್ಲೀಷಪಟ್ಟಿ (ನಾ). ರುಮಾಲಿನ ವಸ್ತ್ರ; ಶಿರೋವೇಷ್ಟನ ಪಟ್ಟ: 
ಉಷ್ಮೀಷಪಟ್ಟಿಂ ;ಶಿಖಾಮಣಿಯಂ ಕಂಧರಮಾರದಿಂ ,., . ಅಲಂಕೃತ 
ನಾಗಿಯುಂ (ಶಾಂತಿ. ೧೦-೫೮ ವ). - [ಉಷ್ಲೀಷ + ಪಟ್ಟಿ] 
ಉಷ್ಣೇತರಕಿರಣ (ನಾ).: ಬಿಸಿಯಲ್ಲದ.. (ತಂಪಾದ) ಕಿರಣಗಳುಳ್ಳ 
- ವನು; ತಣ್ಣದಿರ; ಚಂದ್ರ: ಕರಮೊಬ್ಬತುಷ್ಹೇತರಕಿರಣಂ ವರ್ಷಾಂತ 
ಸಮಯ ಜಳಧರಪಥದೊಳ್‌ (ಕವಿರಾ. ೩-೭೬). 
[ಉಷ್ಣ * ಇತರ * ಕಿರಣ] 
ಉಷ್ಣೋದಕ (ನಾ). ಬಿಸಿನೀರು. "ಉಷ್ಣೋದಕಪ್ರವಾಹ' ಪರಾ. 
ಉಷ + ಉದಕ್ಕ] 
ಉಷ್ಣೋದಕಪ್ರನಾಹ (ನಾ). ಬಿಸಿನೀರಿನ ಪ್ರವಾಹ, ಹೊಳೆ: 
ಉಸ್ಜ ಪ್ರದೇಶದಿಂದ ಶೀತಪ್ರದೇಶಗಳಿಗೆ ಹರಿಯುವ ಉದಕ ಪ್ರವಾಹ 
ಸ್ವಭಾವವಾಗಿ ಉಷ್ಣೋದಕ ಪ್ರವಾಹ (ಭೂವಿವ. ೯೧). 
[ಉಷ್ಣೋದಕ *. ಪ್ರವಾಹ] 


ಉಷ್ಕೃಘ (ನಾ). ಬೇಸಗೆಯ ಕಾಲ. [ಸಂ.] 


೯೯ರ 


25 


50 


33 


ಉಸಿಕಮಿರ್‌ 


ಉಸ್‌, ಉಶ್‌ (ಆ). ೧. ಆಯಾಸ್ಕ ದುಃಖದಲ್ಲಿ ಉಸಿರು ಬಿಡುವ 
ಧ್ವನಿ. ೨. ಪ್ರಾಣಿಗಳನ್ನು ಬೆದರಿಸಲು ಬಳಸುವ ಉದ್ಗಾರ. 
.&. ಎಚ್ಚರಿಸುವಾಗ ಬಳಸುವ ಉದ್ದಾರ. ಉಶ್‌: ೨. ಉಶ್‌ ನಡಿ 
ಅತ್ತ (ರೂಢಿ). 

ಉಸ್‌ಉಸ್‌ಅನ್ನು, - ಉಸ್ಸೆನ್ನು - ನಿಟ್ಟುಸಿರುಬಿಡು; ಸಂಕಟ 

ಪಡು : ಉಸ್‌ ಉಸ್‌ ಅನ್ನು-ಎಚ್ಚರಿಸು? (ಜಾನಕೋ. ೨೨); ಪಲ್ಲ 
ವಾಧರೆ ಚಿಂತಿಸುತ್ತೆದೆ ತಬ್ಲಣಿಸಿ ವುಸ್ಸೆಂದು ಸುಯ್ವುತೆ (ಬಸಪು. ೩-೧೭) ; 
ಸಂದೆಗವೆ ಜಗದಂಬೆ ನೀಮುಸ್ಸೆಂದೆ ಬಳಿಕೇನಸುರನುಳಿವನೆ (ರಾಮಾಸಂ. 
೬-೧೦-೧೧). ಉಸ್ಸಪ್ಪ - ಉಸ್‌: ಆಚಾರ್ಯರು. .. ಉಸ್ಸಪ್ಪ ಎಂದು 
ಕುಳಿತರು (ಅಪವಾ. ೫). ' (ದೇ, ॥ ತುಳು. ಉಸ್‌ ; ತೆಲು. ಉಸ್ಸು]) 

ಉಸಲಿ, ಉಸಳಿ, ಉಸಳೆ, ಉಸುಳಿ (ನಾ). ಹೆಸರು, ಕಡಲೆ ಮೊದ 
ಲಾದ ಕಾಳು ಅಥವಾ ಬೇಳೆಯನ್ನು ಬೇಯಿಸಿ ಸಂಬಾರ ಹಾಕಿದ 
ತಿನಿಸು; ಗುಗ್ಗರಿ : *ಆಪಕ್ವಂ, ಪೌಳಿ, ಅಭ್ಯೂಸಃ - ಈ ೩ ಉಸಲಿಯ 
ಪೆಸರುಗಳು, ಗುಗ್ಗರಿ” (ಸಿದ್ಧಾ-ಂತಿ:' 3೪೭). ಉಸಳಿ; ಕಡಲಿಯ 
ಉಸಳಿತಂದಿದ್ದೆ (ಕುರಿಹಿಂ. ೪೬); ಹಸಿಬಟಾಣಿಗಳ ಉಸಳಿ (ಬೆವರಿ. 
೨೧೫). ಉಸಳೆ: ಹೆಸರು ಮೊದಲಾದವುಗಳ ಉಸಳೆ (ಅಷ್ಟ್ರಾಂಗ. 
೧೨೩-೩೯). ಉಸುಳಿ: ಅಕ್ಕಡಿಕಾಳಿನ ಉಸುಳಿ (ಬೆಳಭಾ. ೭). 

[1. 1 ತಮಿ. ಉಶಿಲಿ; ತೆಲು. ಉಚಲಿ. / ಮರಾ, ಉಸಳ್‌] 

ಉಸಳಿ "ಉಸಲಿ? ನೋ. 

ಉಸಳೆ "ಉಸಲಿ? ನೋ. 

ಉಸಾಬರಿ (ನಾ). ಗೊಡವೆ; ಗೋಜು; ತಂಟೆ; ಛೀ ಆಕೆಯ ಉಸಾ 
ಬರಿಗೆ ಹೋಗಿಲ್ಲ (ಹುಚ್ಚಾಟ. ೮) ; . ಆ ಬಡವಿಯು ಫಿಮ್ಮ ಉಸಾಬರಿಗೆ 
ಬಂದಿಲ್ಲ (ಮೋಹಿನೀ. ೮) ; ಕಂಡವರ ಮನೆಯ ಹೆಣ್ಣುಮಕ್ಕಳ ಉಸಾಬರಿ 
ನಿಮಗೇಕೆ ? (ವಾತ್ಸಲ್ಯ. ೨೯೨). [«- ಮರಾ. ಉಸಾಬರ್‌ ; ಉಸಾಭರ್‌] 

ಉಸಿಕ (ನಾ). ಮೌನವಾಗಿರುವವನು ; ಮೌನಿ: ಮಿಸುಕದುಸುರಿಡ 
ದುಸಿಕನಿದ್ದಂತಸುಗಳೆದವಾ ದೇವನಲಿ (ಬಸಪು. ೫0-೫೯) ; ಉಸಿಕನೊ 
ಳೇಕೆ ಮಾತು (ಶಬ್ದಾನು. ೨೦ ವಾಖ್ಯಾ). [?] 

ಉಸಿಕಂ (ಅ). ಮೌಸವಾಗಿ; ಸುಮ್ಮನೆ: -ಉಸಿಕಂ ಮೌನಾರ್ಥಃ 
ಉಸಿಕಮಿರ್ದಂ (ಶಬ್ದಾನು. ೨೦ ಪ್ರಯೋ). [?) 

ಉಸಿಕನೆ (ಅ). ೧. ಸುಮ್ಮನೆ; ಸದ್ದಿಲ್ಲದೆ; ಮೌನವಾಗಿ: “ನೆಗಲ್ಲುಂ 
ಮೌನಾರ್ಥಂ ಸು ಮ್ಮಗೆ ಸಮ್ಮನೆಯುಸಿಕನೆಂದು ನುಡಿವವ್ಶಯದೊಳ್‌ 
(ಶಮದ. ೬೦೨); ಪಸುಳರಿರೆ ನಮಗೇತಕೌ ಗಡಣಿಸಿದೆ ಭಿಕ್ಟಾನ್ನಂಗೆಳಂ 
ನೀನುಸಿಕನಿಫ್ಪುದು ಧರ್ಮವೇ ಕರೆಯವ್ವ ತನುಭವನ (ಬಸಪು:'೨೪-೬೩); 
ಶಿವನಿರ್ಷ ಮಂದಿರಕೆ ಪೋಗೆ ನೈನೇದೃಮಂ ಮಾಳ್ಬನುಸಿಕನೆ ಮಲಗು ನೀನೆ 
ನಲ್ಕೆ (ಸಿದ್ಧೇಪು. ೩-೧೭). ೨. ಕಾರಣವಿಲ್ಲದೆ; ವ್ಯರ್ಥವಾಗಿ: ಪುಟ್ಟ 
ದುದು ಮೊದಲಿಂದುತನಕೊಂದಡಕೆಹಂಗಿನೊಳೊಂದೆನುಸಿಕನೆ ನಿನ್ನನಾ 
ನೋಲೈಸಿದೆನು(ಬಸಪು.೬೧-೫೭)-೩. ಯಾವ ಕೆಲಸವನ್ನೂ ಮಾಡದೆ; 
ಉದಾಸೀನವಾಗಿ: ಪಾಂಥರನುಸಿಕನೈದಿದರೆಂದು ತಡೆವರ್‌ ಗಾಡಿಕಾರ್ಶಿ 
ಯರು (ಮದೇಘು. ೨-೧೫); ಎಲೆ ಮಹೇಶ್ವರ ನೋಡದುಸಿಕನೈದುವರೆಯೆನೆ 
(ಗುರುಚಾ. ೧೩): ೪, ಥಟ್ಟನೆ; ಇದ್ದಕ್ಕಿದ್ದಂತೆ: ದೇವರಾಜ (ಉಸಿ 
ಕನೆ ತನ್ನಾತುರವನ್ನೆ ತ್ರ ತೋರಿರುವನು) (ನಡೆದಾ. 1, ೪೪೯). [2] 

ಉಸಿಕಮಿರ್‌ (ಕ್ರಿ). ಸುಮ್ಮನಿರು; ಮೌನವಾಗಿರು: ಇನಿಸುಂ ಪೊಟ್ಟು 
ಸಿಕಮಿರ್ದು (ಚಿ ಕವಿ. ೬-೧೧೪ ವ); ನಿಜಸ್ವರೂಪನುಡುಗಿಸಿಯುಸಿಕ 
ಮಿರ್ದನಾಗಳ್‌: (ವಿಷ್ಣುಪು. ೫-೧-೧೩೯) ; ಮನದೊಳ್‌ ಸಂಶಯದೇಳ್ಗೆ 
ಯಿಂದುಸಿಕಮಿರ್ದಾಳೋಚಿಸುತ್ತಿರ್ಪಿನಂ (ವೆಂಕಮ. ೮-೧೩). 

[ಉಸಿಕ6 *.ಇರು (ಆ ಇರ್ಮ್‌)) 


ಉಸಿರ್‌, 


ಉಸಿರ್‌,, ಉಸಿರು: ಉಸುರ್‌,, ಉಸುರು (ಕ್ರಿ). ೧. ಶ್ವಾಸೋ 
ಚ್ಛ್ಯಾಸವನ್ನು ಮಾಡು; ಉಸಿರಾಡು ; ಸುಯ್ಯಿ: ಲಲಿತಾಂಗಿ ಬೆಚ್ಚ 
ನುಸಿರ್ದಚ್ಚರಿವೆತ್ತಿರೆ ಮೂರ್ಛೆವೋಪ್ರದುಂ (ಆದಿಪು. ೩-೨೩). ೨. ಮಾತ 
ನಾಡು; ಹೇಳು: *ಉಸಿರ್‌ - ಭಾಷಣೇ? (ಶಮಧಾ) ; ಕಾಲದೆಸೆ 
ಯೊಳುಸಿರದೆ ಕುಳ್ಳಿ ರೆ (ಪಂಸಭಾ. ₹-೧೦ ಐ) ; -ತಾರಾಪೀಡದೇವಂ.... . 
ಭೋಂಕನೆ ಮನಂ ಕಲಂಕೆ ಮನಂ ಮಿಕ್ಳುಸಿರರೊಬ್ಲದೆಂತಾನುಮಿಂತೆಂದಂ 
(ಕಾದಂಉ. ೫೦೭) ; ಬಸವಂಗುಸಿರ್ದ ಗುರುಸಂಗಮೇಶ್ವರಂ (ಬಸರ. 
೫-೧). ೩. ಧ್ವೃಥಿಮಾಡು; ಸದ್ದಮಾಡು:: ಸಾರೆ ಚಕೋರಮಿಂದು 
ಮಂಡಳಗಳಿತಾಮೃತಾಸವಮನುಂಡುಸಿರುತ್ತಿರೆ ಚೆಲ್ವು ಶಾರದಂ(ಪಂಪಭಾ. 
೭-೭೦); ಕಿಂಕಿಣಿಯೆನಲ್ಳುಸಿರ್ವ ಕಿಬುಘಂಟಿ (ಮಂಗರಾ: ೧೦೧-೬೩೦). 
೪. ಉಸಿಕನ್ನು ಸ್ವಲ್ಪ ನಿಲ್ಲಿಸು: ಯತಿಯೆಂಬುದುಸಿರ್ವ ತಾಣಂ 
ಕೃತಾಸ್ಪದಂ ವೃತ್ತ ಜಾತಪದಪದ್ಧಶಿಯೊಳ್‌ (ಕವಿರಾ. ೧-೭೦). 
ಉಸಿರು, : ೨. ಪೂಜ್ಯಪಾದ ಸ್ವಾಮಿಯ ಪದಮಂ ನೆನೆದು ಬಳಿಕ್ಕೀ 
'ಕಾವ್ಶಮನುಸಿರುವೆನು (ಜಯಕಾ. ೧-೮); ಕರ್ಣರೆಸಾಯನವೆನಲು 
ಸಿರುವೆನೀ ಕೃತಿಯ (ಮೋಹತ. ೧೨-೨); ತನ್ನ ವಿಧಿಗೆ ಶಂಕರನೇಕೆ ಹೊಣೆ 
ಯಾದಾನೆಂದು ವಿವೇಕ ಉಸಿರುತ್ತಿತ್ತು (ನಿರಾತೆ. ೬೮). ಉಸುರ್‌, : 


೯೯ 


5 


ಉಸಿರ್ಕು 


ಉಸಿರುಕಟ್ಟು - ಶ್ವಾಸನಿಲ್ಲು; ಉಸಿರಿಗೆ ತಡೆಯಾಗು : ಹೊಗಿ 
ಯಲ್ಲಿ. ಉಸಿರುಕಟ್ಟುತ್ತದೆ'. (ರೂಢಿ): - ಉಸಿರುತಟ್ಟು, ಉಸಿರುತಾಗು ೬ 
ಶಾಪತಗುಲ್ಕು — ತಟ್ಟು :.ಉಸಿರುನಿಲ್ಲು- ಸತ್ತುಹೋಗು : : ಉಸಿ 
ರಾಡುವಪರೆಲ್ಲ ಸಂಕಟಿಪಡುವರು ಧನ್ಮರು: ಉಸಿರುನಿಂತವರು 1 ಇಂಚಾಪ. 
೯೦-೩೯). ಉಸಿರುಹಿಡಿ -ದಿ. ಜೀವಹಿಡಿದುಕೊ ; ಬದುಕು: ಅಣ್ಣೆ 
ಮೊಮ್ಮಗನ ಮುಖ ನೋಡಬೇಕೆಂದು ಉಸಿರುಹಿಡಿದುಕೊಂಡದೆ (ರೂಢಿ). 
"ಪಿ. ನಿಧಾನಮಾಡು; ತಾಳು: ಆತುರಪಡಬೇಡ, ಸ್ವಲ್ಪ ಉಸಿರು 
ಹಿಡಿದಂಕೊಂಡಿರು (ರೂಢಿ). 
[€. ಉಸಿರ. ! ತಮಿ. ಮಲ. ಉಯಿರ್‌; ತುಳು. ಉಸುರು, 
ತೆಲು. ಉಸುರು] 
ಉಸಿರಾಟ, ಉಸುರಾಟ (ನಾ). ಉಸಿರಾಡುವಿಕೆ; ಶ್ವಾಸೋಚ್ಛ್ಛಾಸ: 
ಜ್ವರ ವಿಪರೀತವಾಗಿ ಎಚ್ಚರ ತಪ್ಪಿ 'ಉಸಿರಾಟಿ ನಿಂತುಬಿಟ್ಟಿತು -( ಪ್ರತಾಪ. 
೧೨೦). ಉಸುರಾಟ: ಇರದೆ ಸಿಜವುಸುರಾಟದೆಡೆಯೊಳು: ಹರಿಯೆ 
'ದರ್ಷವನಳಿದು ಕಾಯ್ದರು ಕರುಣಿಯಭವನ ದಿಟ್ಟ” (ಸಾನಂಡ. ೪-3೬). 
[ಉಸಿರ್‌ + ಆಟ] 


'ಉಸಿರಾಡು, ಉಸುರಾಡು (ಕ್ರಿ). ಶ್ವಾಸೋಚ್ಛ್ಯಾಸವನ್ನು ಮಾಡು: 


೨. ನೃಪಸುತ ಕೌತುಕಮೆಂಬೆಯಪ್ಪೊಡುಸುರ್ದಪೆನೀಗಳ್‌ (ಕಾದಂಪೂ., 


೩೦೫) ; ತ ತ್ಯಾ ರಣಮ ಂ ಮನಮೊಸೆದೆನಗುಸುರ್ವುದೆನಲ್‌ (ಉದ್ಭಟ. 
` ೧೧-೨೩) ; ಉಸುರ್ವಡೀ ವಿಜಯಾರ್ಧ ದಕ್ಷಿಣ ದೆಶೆಯೊಳಗೆ ಶಿವಮಂದಿ 
ರವು (ಸಾಳ್ವಭಾ. ೭-೧೮). ಉಸುರು: ೧. ಉಸುರುವಾಗಳು ಕಮಲ 
ಜಾದಿಗಳುಸುರುವರು ನಿನ್ನೊಡನೆ (ನಿ ಭಾಗ. ೬-೧೫-೧೯). ೨. ಏನನು 
ಸುರುವೆನೆನ್ನ ಜನ್ಮಫಲಾನುಭೋಕ್ತ ವೃಕ್ಕೆ (ಬಸಪ. ೩-೨೨); ಕೌರೆನೇಂದ್ರಂ 
`ಗುಸುರಿದನು ಕಲಿಭೀಷ್ಮ (ಕುವ್ಯಾಭೀ. ೨-೧೮) ; ಪರಮಾತ್ಮನೀನೆಂದು 
ಸುರುತಿವೆ ವೇದಗಳು (ಹಭಸಾ. ೨೩) ; ಬೊಮ್ಮ ವನು ಅಜಾದಿಹರೆ ಸುಮ್ಮ 
ನಿದ್ದಿರಬೇಕು ಬೊಮ್ಮವನಅಿದು ಉಸುರಿದರೆ ಕಳಹೋಗಿ ಕೆಮ್ಮಿದಂತಕ್ಕು 
(ಸರ್ವಜ್ಞ. ೩೮೯). 
[ಜೀ. | ತಮಿ. ಮಲ. ಉಮಿರ್‌' ;' ತೆಲು. ಉಸುರು, ಉಸುಲು, 
ಉಸುರನು ; ಕುರುಖ್‌. ಉಚ್ಚ್ಯಾ ; ಮಲ್ತೊ. ಉಜಿ] 

'ಇಉಸಿರ್‌,, ಉಸಿರ್ಯು, ಉಸುರ್‌,, ಉಸುರ್ದು (ನಾ). ೧. ಶ್ವಾಸ; 
ಪ್ರಾಣವಾಯು; ಜೀವ: ಅನಂತರಮುಸಿರೊಡನೆಮೆಯಿಕ್ಕುವುದಂ 
ಮಜಕಿದು (ಕಾದಂ ಪೂ. ೬೪೬); ಮೂಗುಂ ಬಾಯುಮುಸಿರ್ಮಿಡುಕ 
ಗುಡದೆ ಪಿಡಿದುಂ (ಧರ್ಮಾಮೃ. ೩-೭೩). ೨. ಗಾಳಿ (?): ಬೆಳಗುಗಳ 
ಬಳೆದ ಬಳಗದ ಬಳಸುಗಳೊಳಗೊಳಗೆ ತೊಳಗಿ ಪೊಳೆಪೊಳೆದೊಳಗುಚ್ಚಳಿಸಿ 
ತಳತಳಿಸಿ ದೆಸೆಗಳನಳುರ್ದುಸಿರೊಳ್‌ ಕೆಳರ್ದು ಮಿಳಿರ್ದು ತಳರ್ದತ್ತಾಗಳ್‌ 
(ಕಾವ್ಯಾಪ. ೨೩). ೩. [ಛಂದ] ಯತಿ; ನಿಲುಗಡೆಯ ಸ್ಥಳ: ಉಸಿರ್‌ 

ಆಆ ನೆಲೆಯೊಳ್‌'.( ಛಂಜದೋಂಬು. ೨-೮೮; ಅಡಿಟ). "ಉಸಿರ್ದಾಣ? 

ಪರಾ. ಉಸಿರು : ೧. ಬಸಿಓಕೊಡನೆ ಬಾಸೆ ಬಲಕೊಲೆಯೆ ತೆಳುಗುರುಳ 

ಕೂಡುಸಿರು ಭಾರೈಸೆ ನಡೆಯೊಡನೆ ನುಡಿ ಬಾಡಲ್‌ (ಸಿದ್ಧರಾ. ೧-೫೨); 

ಮೂಗಿನುಸಿರುಬ್ಬೆದ್ದುದಡಿಗಡಿಗೆ(ಕುವ್ಯಾಕ.೧೪-೪).೪. ಶಕ್ತಿ; ಚೈತನ್ಯ; 

ತ್ರಾಣ: ಅವನಿಗೆ ಮಾತಸಾಡಲು ಉಸಿರೇ ಇಲ್ಲ (ಕೂಢಿ). ೫, ವಾಕ್ಕು; 
ನುಡಿ; ಸೊಲ್ಲು. "ಉಸಿರ್ವೆಣ್‌' ಪರಾ. ಉಸುರ್‌್‌ : ೧. ಉಸುರಿಂ 
ಗುಸುರಂ ಕೊಡುವೆವು (ಸಮಪ. ೯-೧೦೬) ; ಉಸುರ್‌ ಬಂದಂತೆ ಹರಣ 
ದಳಲುಮಂ ಪರಿಹರಿಸಿಕೊಂಡು (ನಂಬಿರ. ೨-೫೭), ಉಸುರು: 

೧. ಉಸುರು ವಿಷವಾದೊಡಿನ್ನೆಂತು ಸೈರಿಪೆಂ (ವಾಗೀರ. ೨೭೦); ಉಸುರಿಲ್ಲ 

ದೊಡಲಿನ ಚೆಲುವಿನಂತಿರೆ ನಮ್ಮ ಬಲ (ಕುವ್ಯಾದ್ರೋ. ೯-೫೨); ಉಸು 

ರುಂಟಾದರೆ ಉಪ್ಪುಮಾರಿ ತಿನ್ನಬಹುದು (ಗಾದೆ): 


20 


50 


ಈ ರಂಧ್ರಗಳ ಮೂಲಕ ಸಸ್ಯವು ಉಸಿರಾಡುತ್ತದೆ (ಸಸ್ಕಶಾ. ೧೮); 
ತೊಳೆದ ಮುಕ್ತಾಫಲದ ಕಾಂತಿವೆತ್ತಾತ್ಮವಿದು. ಹೊರೆಗಲೆವ ನಲವಿಸುಸಿ 
ರಾಡಿ ಜ್ವಲಿಸೆ (ಮಲೆದೇ. ೩೮-೪). ಉಸುರಾಡು : (೪). 
[ಉಸಿರ + ಆಡು] 

ಉಸಿರಾವಿ (ನಾ). ಉಸಿರಿನ ಹಬೆ: ಸಿಡಿಮದ್ದಿನಿಂದೇಳ್ವ -ಹೊಗೆಯೆನ 
ಲಿಲ್ಲಿ -ಅಲ್ಲಿ ದರಿ ಪೂತ್ಯರಿಸುವುಸಿರಾವಿಯೋಲುಣ್ಣೆಮಂಜು (ಶ್ರೀರಾನಸ. 

[ಉಸಿರ + ಅವಿ] 

ಉಸಿರಿ (ನಾ). ಉಸಿರುಳ್ಳಮ್ದ ; ಜೀವಿ; ಪ್ರಾಣಿ: ಪಿಡಿವನ್‌ ಬಯ 
ಬಾ ಕೂರುಸಿರಿಗಳನ್‌ ಮೇಣ್‌ ಕಡಲಾಆಡ ನೀರುಸಿರಿಗಳರ್ನ (ಅಂತಿಗೊ. 
೧೬-೩೨೩) ; ಗೆಲಗೆಯನಿತು ತೆವಳಲಿರ್ಪೆ ಉಸಿರಿಗಳಾ : ಸಾಹಸಮ್‌ 
(ಬದ್ಧ ಪ್ರ. ೨೯-೬೧೭). [ಉಸಿರ + ಇಣ್ಯ) 

ಉಸಿರಿಕ್ಕು, ಉಸುರಿಕ್ಕು (ಕ್ರಿ). ೧: ೬ ಉಸಿರಾಡು :  ಕಂಡರಿಸಿಟ್ಟಂತು 
ಸಿರಿಕ್ಕಲುಂ ಮಜಕಿದು (ಕಾದಂಉ. ೫೮೫) ; ಎವೆಯಿಕ್ಕದುಸಿರಿಕ್ಕದುಣ್ಣದ 
ಜಿತೇಂದ್ರಿಯತ್ವವ ತಳೆದ .(ಸಿದ್ಧರಾ. ೧-೨೬); ಶಿತ್ತಿಗೆಳ್‌ ಮೊರೆಯುತ್ತ್ವೇ 
ನುಸಿರಿಕ್ಕವೇ (ಸೋಮೇಶ. ೧೮). ಪಿ, ಮಾತನಾಡು; ನುಡಿ:-ನಿನ್ನ 
ಬೇಟದ ' ಮಿಂಡನಾವನವನಂ ಪೇಲಖಕೆಂದು ಬೆಸಗೊಳಿ ದೂತಿ ಭೀತಿಯಿಂಂ 
ದುಸಿರಿಕ್ಕದಿರೆ (ಪಂಚತಂ. ೭೫-೧೪). ಉಸುರಿಕ್ಕು.; ೧. ಊಸುರಿಕ್ಕು 
ವೆಮಮನೇಂ ಮಜಕಿದೆ ಕಾಂತೆ (ಕಾದಂಪೂ. ೪೮೨); ಬದುಕಿ ಫಲನೇಹಿ 
ಜಡತೆಯಲಲಸದುಸುರಿಕ್ಕಿದರೆ ಮಾನ್ಯವೆ ತಿದಿಯ ತೊಗಲುಗಳು:(ನಿಭಾಗ. 
೨-೨-೬). [ಉಸಿರ + ಇಕ್ಕು] 

ಉಸಿರಿಡು, ಉಸುರಿಡು (ಕ್ರಿ). ೧: ಎ ಉಸಿರಾಡು: ಪರಿಸಾಹಶಿ 
ತಿಂಗಳುಂ ಪಕ್ಷಡೊಳುಸಿರಿಡುವಂ(ಬಾಧಪು. ೫-೧೦೦); ಒಕ್ಕುದು ನೆತ್ತರ್‌ 
ಬಾಯಿಂ-ಮಿಕ್ಕಲರ್ದುಸಿರಿಡುವ ಮೂಗಿನೆರಡುಂ ಕಡೆ ಯಿ.೦ (ತಬಶೂ. 
೪-4೮). ೨. ಮೃಕ್ತವಾಗು; ಪ್ರಕಟಗೊಳ್ಳು.: ಪೂಜ್ಯಭಾವಗಳೆಲ್ಲ 
ಉಸಿರಿಡದೆ `ಮೆತ್ತಗಿಹವು: (ಕವಿಸೋ. ೩೪). ಉಸುರಿಡು : ೧.. ಶಿಸು 
ಕದುಸುರಿಡದುಸಿಕನಿದ್ದಂತಸುಗೆಳೆದವಾ ದೇವನಲಿ (ಬ ಸ ಪು: ೪9೯) 
೩. ಬೇಗಬೇಗ ಉಸಿರುಬಿಡು ; ಏದು : ಮಾಸುಡನೆತ್ತುತ್ತುಸುರಿಡುತ 
ಘೂರ್ಮಿಸುತ ಸಗಣವನಿಕ್ಕುತಂ ಮೂತ್ರಿಸುತ (ಬಸಪು. ೩೨-3೭). 
೪. ನುಡಿ; ಶಾಪಹಾಕು (ಉಕ.8). [ಸಿರ್‌ * ಇಡ್ಯು) 

ಉಸಿರು, "ಉಸಿರ್ಕ್‌' ನೋ. 


೨೮೪-೧೬೮). 


ಉಸಿರು 


ಉಸಿರು "ಉಸಿರ್ಕ್‌' ನೋ. 
ಉಸಿರುಕೊಳನೆ (ನಾ). ಶ್ವಾಸನಾಳ: ಉಸಿರು ಕೊಳವೆ (7£8006೩)ಯ 
: ಮೇಲೆ ಶಸ್ತ್ರಕ್ರಿಯೆ ನಡೆಸಿ ಉಸಿರಾಡಲು. ಒಂದು ನಾಳವನ್ನು ಇಡಬೇಕು 

(ಕೆಲರೋ. ೨೬). [ಉಸಿರು (೮. ಉಸಿರ್ಕ್‌) + ಕೊಳನೆ] 

ಉಸಿರುಚೀಲ (ನಾ). ಶ್ವಾಸಕೋಶ; “ಉಸಿರು ಚೀಲ; ಶ್ವಾಶಕೋಶ; 
ಪುಪ್ಪುಸ” (Lung. ಇಂಕನಿ). [ಉಸಿರ್ಕು (ಆ ಉಸಿರ್‌) + ಚೀಲ] 

ಉಸಿರೆತ್ತು (ಕ್ರಿ). ಮಾತಾಡು : ಇದನ್ನು ನೋಡುತ್ತಿದ್ದ ರಾಜರೊಬ್ಬರೂ 
ಉಸಿರೆತ್ತಲಿಲ್ಲ (ವಡಭಾ. ೮೬) ; ಅವನು ಉಸಿರಿತ್ತಲಿಲ್ಲ (ರಕ್ತರೂ. ೨೯). 

[ಉಸಿರ್ಕ್‌ + ಎತ್ತ್ಯು) 

ಉಸಿರೆಳೆ (ಕ್ರಿ). ಎ ಉಸಿರಾಡು : ಅವರ ತಾಯಿ ಹಾಯಾಗಿ ಉಸಿರೆಳೆ 
ಯುತ್ತಿದ್ದರು (ಶಾಲೆಮ. ೫೧) ; ಸಮಾಧಾನದ ಉಸಿರೆಳೆದಳು (ಮರಳಿ. 
೧೦೧). [ಉಸಿರ + ಎಳೆ (ಆ ಎಟ್‌)] 

ಉಸಿರ್ಗರೆ, ಉಸುರುಗರೆ (ಕ್ರಿ). - ಉಸಿರಾಡು ; .ಇನ್ನು ನನ್ನ ಜೀವನ 
ಇದೇ ರೀತಿ ಸಾಗುವುದು ಎಂದು ಉಸಿರ್ಗರೆದಳು (ಕುಂಕುಮ. ೧೦) ; 
ವಿನಾಯಕನು . . . ಉಸಿರ್ಗರೆದು ಘೋರವಾದ ಚಿಂತೆಗೊಳಗಾದನು 
(ಅಂಬಿಕೆ. ೧೮). ಉಸುರುಗರೆ: “ಬಿಸುಸುಯ್ಯು-ಜೆಚ್ಚನ್ನ ಉಸುರು 
ಗೆರೆಯು ೫ (ಗಂಗಾಮ. ೨೩೪). [ಉಸಿರ + ಕಕ್ಕ]. 

ಉಸಿರ್ಗಿಚ್ಚು (ನಾ). ಉಸಿರಿನ ಕಿಚ್ಚು, ಬೆಂಕಿ: ಪುರಕೈದಿಬಹ 
ರಿಪುಜಲಧಿಯನುಸಿರ್ಗಿಚ್ಚಿನುರುಹೆಂದು ಪಲವು ಬಾಡವರ ಪರಮೇಷ್ಠಿ 
ನಿರ್ಮಿಸಿ ಕಳುಹಿದ ತೆಜದಂತೆ ಮೆಆಕಿದುವು ಬಲುಶತಘ್ಮ್ನ ಗಳು (ಕಂನವಿ. 
೬-೧೫). [ಉಸಿರ + ಕಿಚ್ಚು (೮ ಕಿರ್ಚು)) 

ಉಸಿರ್ಗಿಡಿಸು (ಕ್ರಿ). ಉಸಿರನ್ನು :ವ್ಯರ್ಥಮಾಡಿಕೊಳ್ಳು : ದಂಡಣಿ 
ಯನ್ನೆಲ್ಲಾ ಸಾಂಗೋಪಾಂಗವಾಗಿ ವರದಿಯೊಪ್ಪಿಸಿ ಆಗಲೇ ಉಸಿರ್ಗಿಡಿಸಿ 
ಕೊಂಡೆ (ಬರುಗಂ. ೧೫-೯)., [ಉಸಿರ್ಕ್‌ + ಕಿಡಿಸು (ಆ ಕೆಡಿಸು) 

ಉಸಿರ್ದಾಣ, ಉಸುರ್ದಾಣ (ನಾ). [ಛಂದ] (ಪದ್ಯಗಳಲ್ಲಿ) ಉಸಿ 
ರನ್ನು ನಿಲ್ಲಿಸಬಹುದಾದ ಸ್ಥಳ್ಯ ಎಡೆ; ಯತಿಸ್ಥಾನ : ಯತಿ 
ಯೆಂಬುದು ಗಣನಿಯಮ ಪ್ರತ ತಿ ಗು ಸಿ[ಪಾಠಾಂ. ಸು]ರ್ದಾಣಂ 
(ಛಂದೋಂಬು. ೧-೪೫). ಉಸುರ್ದಾಣ : ಮೇಲಿನ ಪ್ರಯೋಗದ 
-ಪಾಠಾಂತರವನ್ನು ನೋಡಿ. [ಉಸಿರ + ತಾಣ] . 

ಉಸಿರ್ದೆಗೆ (ಕ್ರಿ). ಉಸಿರನ್ನು ಒಳಕ್ಕೆ ತೆಗೆದುಕೊ; ಉಚ್ಛ್ಯಾಸಿಸು: 
ಉಸಿರ್ವೊಯ್ವಾಗಳ್ಳಾ ಸೌರಭ್ಯವನುಸಿರ್ದೆಗೆವಾಗಳ್ಳಾ ಬಾವನ್ನದ ಪೊಸ 
ಕಂಪಂ ಕೊಳಲೆರಡೆಡೆಗೆಡೆಯಾಡುವ ಮಜ ದುಂಬಿಗಳು ಎಸೆದವು 
(ಜಯಕಾ. ೧-೬೦). [ಉಸಿರ + ತೆಗೆ] 

ಉಸಿರ್ನೆಲೆ (ನಾ). ಪ್ರಾಣದ ನೆಲೆ; ಶರೀರ: ಕಳ್ವರ್ಗೆ ತಪ್ಪುಗುಮುಸಿ 
ರ್ನೆಲೆ ಕಳದರ್ಗೆ ತಪ್ಪದು ದೇವಲೋಕಂ (ಕುಆಳ್‌. ೧-೨೯-೧೦). 

[ಉಸಿರ + ನೆಲೆ] 

ಉಸಿರ್ಪತ್ತು (ನಾ). ಉಸಿರಿನ ಸಂಬಂಧ (7): ಕಣ್ಣೆಮೆಯಿಕ್ಕು ವನಿತು 
ಫೊಲ್ತಫೊಡಮುಸಿರ್ಪತ್ತಿಲ್ಲದೆ ದುಃ ಖಂಗಳನನುಭವಿಸುವರ್‌ (ವಡ್ಡಾರಾ. 
೯೭-೨) ; ಎಲ್ಲಿಲ್ಲದ ಸುರಗಣಿಕೆಯರೆಲ್ಲಿಲ್ಲದ ದೇವಿಯರ್ಕಳಗಲರುಸಿರ್ಪ 
[ಪಾಠಾಂ. ಪೆ]ತ್ತಿಲ್ಲ ನಮಗವರೆ ಜಗತೀನಲ್ಲಭನಂ ಪಚ್ಚಿ ವಚ್ಚಿಮಚ್ಚಿಸಿ 
ಕೊಂಡರ್‌ (ಅಜಿಫು. ೬-೧೦೦). -[ಉಸಿರ್ಕ್‌ + ಪತ್ತು) 

ಉಸಿರ್ವೊಯ್‌ (ಕ್ರಿ). ೧. -ಉಸಿರಾಡು : ಎಸಳ್ಗಣ್ಣಾಡಿದೊಡೆವೆಯಿ 
ನಿಸಲುಗಿದೊಡುಸಿರ್ವೊಯ್ಗೊಡೆಯುಲುಕಿದೊಡಧರಂ ಮೆಯ್‌ ನಸುಮಿಡು 
ಕಿದೊಡೆ (ಜಯಕಾ. ೪-೨೨). ೨. ಉಸಿರು ಬಡಿದುಕೊ: ಉಸಿರ್ವೊಯ್ವ 
ಬಸಿಜ ತಳ್ಳಂಕದಿಂ ಮುಗ್ಗಿದುವು ದಿಕ್ಕರಿಕುಲಂ (ಚಿ ಬಪು. ೪೮-೫). 

[ಉಸಿರ + ಪಫೊಯ್ಸ್‌] 


ಗಿಂ೦ರಿ 


10 


20 |. 


ಉಸುರನುಗೊಳಿಸು (ಕ್ರಿ). ಸರಿಯಾಗಿ ಉಸಿರಾಡುವಂತೆ ಮಾಡು; 


23 


30 


35 


43 


ಉಸುರುಗಳಿ 


ಉಸುಕು, .ಉಸುಗು, ಉಸುಬು (ನಾ). (ಉಕ) ಮರಳು: ಸುಣ್ಣ 
ವನ್ನೂ ಉಸುಕನ್ನೂ ಕೂಡಿಸಿ ಕುಟ್ಟ ಗಚ್ಚು ಮಾಡಿಕೊಳ್ಳಬೇಕು 
(ಮುಂಬಯಿ. ೪-೧೪೭) ; ಉಸುಕಿನ ಒಡ್ಡು ಗಳ ಮೇಲೆ ಹುಲ್ಲು ಬೆಳೆಯಿಸಿ 
ಅವು ಕುಸಿಯದಂತೆ ಮಾಡಿದರು .(ಅಪೂಪ. ೧೯೦) ; ಅವಿನೇಕಿಗಳಿಂದ 
ಸುಖ ಬಯಸುವುಡೆಂದರೆ ಉಸುಕಿನಿಂದ ಎಣ್ಣೆತೆಗೆಯಲು ಯತ್ನ ಮಾಡಿ 
ದಂತೆಯೇ ಸರಿ (ಕೃತಕ್ಕೆ. ೫೯). ಉಸುಗು : ಸುಂದರಕ್ಕ ... ಚೀಲದ 
ತುಂಬ ತುಂಗಭದ್ರೆಯ ಉಸುಗು ತಂಂಬಿಕೊಂಡು ಬಂದ ಸಂಗತಿ (ವೈನಿ. 
೧೪೩). ಉಸುಬು : ತೆಂಗಿನ ಬನಗಳುಳ್ಳಂಥ. ಉಸುಬಿನ ಬೈಲುಗಳಿಂ 
ದಲೂ ಸಮುದ್ರತೀರ ಚಿತ್ರವಿಚಿತ್ರ (ಕಛಾಗೆ. ೪) ; ಸಣ್ಣಸಣ್ಣ ತೆರೆಗಳು 
* * * ಉಸುಬಿನ ಮೇಲೆ ಬಂದಪ್ಪಳಿಸುತ್ತಿದ್ದವು (ಪ್ರತಿಬಿಂ. ೩೧). 

(ದೇ. ॥ ತೆಲು. ಇಸುಕ, ಇಸುಮು, ಎಸಲು] 

ಉಸುಗು "ಉಸುಕು? ನೋ. 

ಉಸುಬು "ಉಸುಕು? ನೋ. 

ಉಸುಮುನಿ (ನಾ). ಒಂದು ಬಗೆಯ ಗಿಡ: ಸಬಸೀಗೆ, ಉಸುಮುನಿ, 
ಹೊಮ್ಮುಗುಳಿ ಪೆಟ್ಟು (ನಮ್ಮನು. ೨೩೯). [7] 

ಉಸುರ್‌, "ಉಸಿರ್ಕ್‌' ನೋ. 

ಉಸುರ್ಮ್‌ "ಉಸಿರ್‌? ಕೋ. 

ಉಸುರಡಗು (ಕ್ರಿ). ಉಸಿರಿಲ್ಲದಂತಾಗು ; ಸತ್ತುಹೋಗು :: ಘನಪಥ 
ದೊಳಾಡುವ ಖುಗಂಗಳವನಿಗೆ ಬಿದ್ದುಸುರಡಗಿದವು (ಬಸಪು. ೫೮-೫೬). 

[ಉಸುರ್ದಾ (ಆ ಉಸಿರ್ಕ್‌) * ಅಡಗ್ಯು] 


ಶ್ವಾಸೋಚ್ಛ್ಛ್ವಾಸ ಸರಿಯಾಗು : ತನು ಮುರಿಮುರಿದು ಸಿಲಿಕಿಸುತ್ತಂ 
ಮನನಲರಿಸುತ್ತಾಗುಳಿಸುತುಸುರನುಗೊಳಿಸುತಂ ಕಣ್ಣೆಆಕಿದು ನೆಜಕಿ ಚಿಕ್ಕ 
ಮಾದಣ್ಣ (ಬಸಪು. ೪೭-೫೯). 
[ಉಸುರ್ಥ್‌ (ಆ ಉಸಿರ) *.ಅನುಗೊಳಿಸು] 
ಉಸುರಾಟಿ "ಉಸಿರಾಟ? ನೋ. 
ಉಸುರಾಡು "ಉಸಿರಾಡು'. ನೋ. 
ಉಸುರಾನ್‌ (ಕ್ರಿ). ಉಸಿರನ್ನು ತೆಗೆದುಕೊ; ದಮ್ಮು ತೆಗೆದುಕೊ : 
ಜಾಜಕಿ ಮಂಡೆಯನಿಕ್ಕಿ `ಮುಂಬಿಗೆ ಪಾಜಕಿ ಕೈಳಾಲ್‌ ಕೊಂಕಿಸುತೆ 
ಕಾಲೂ ನಿಂದುಸುರಾಂತು ಬಯಲಂ ಪೊಯ್ಯಲಪ್ಪಳಿಸಿ(ಬಸಪು. ೧-೫೦). 
[ಉಸುರ್ಥಾ (ಆ ಉಸಿರ) + ಅನ್‌) 
ಉಸುರಿಕ್ಕು "ಉಸಿರಿಕ್ಳು? ಕೋ. 
ಉಸುರಿಡು "ಉಸಿರಿಡು? ನೋ. 
ಉಸುರು, "ಉಸಿರ್ಕ್‌' ನೋ. 
ಉಸುರು “ಉಸಿರ್ಕ್‌' ನೋ. 
ಉಸುರುಕಟ್ಟಿಸು (ಕ್ರಿ). ಉಸಿರಾಟಕ್ಕೆ ಅಡ್ಡಿ ಪಡಿಸು: ಕೆಟ್ಟ ಗಾಳಿ 
ಉಸುರುಕಟ್ಟಸುತ್ತದೆ (ರೂಢಿ). 
[ಉಸುರುಕಟ್ಟು + -ಇಸ್ಯು) 
ಉಸುರುಕಟ್ಟು .(ಕ್ರಿ).. ೧. ಉಸಿರಾಟಕ್ಕೆ ಅಡ್ಡಿಯಾಗು : ಹೊಗೆ 
ಯೊಳಗೆ... ಉಸುರುಕಟ್ಟ ಪ್ರಾಣಹೋಗುವುದು (ಮುಂಬಯಿ. ೪-೬೧). 
೨. ದಮ್ಮುಹಿಡಿ. ೩.- ಮಾತನಾಡದಂತೆ ಆಗು. 
[ಉಸುರು (ಆ ಉಸಿರ) + ಕಟ್ಟು] 
ಉಸುರುಗರೆ "ಉಸಿರ್ಗರೆ? ನೋ. 
ಉಸುರುಗಳೆ (ಕ್ರಿ). - ಉಸುರುಬಿಡು೧: “ಆಶ್ವಾಸ- ಉಸುರುಗಳೆ 
ಯೋಣ ೫ (ಗಂಗಾಮ. ೨೯). 
[ಉಸುರ್ಕು * (ಆ ಉಸಿರ) + ಕಳ್ಳೆ) 


ಉಸುರುಡುಗು 


ಉಸುರುಡುಗು (ಕ್ರಿ). ೧. ಉಸುರು ಕುಗ್ಗು ; ಶಕ್ತಿ ಕಡಮೆಯಾಗು. 
೨, ಸತ್ತು ಹೊ ಗು: ಮೊನ್ನೆ ತಾನೆ ಆತನು ಉಸುರುಡುಗಿಹೋದ 
(ರೂಢಿ). [ಉಸುರ್ಕಾ (ಆ ಉಸಿರ್ಕ್‌) + ಉಡುಗು] 
ಉಸುರುದೆಗಹು (ನಾ). ಉಸಿರಿಲ್ಲದಂತಾಗುವುದು ; ಸಾವು: ಅಸು 
ವಳಿದ ಶಂಬುಕನ ಬಳಿಗವನುಸುರುದೆಗಹನು ಕಂಡು ಹಲುಗಳ ಮಸೆವು 
ತೈದಿದಳಿನಕುಲೇಂದ್ರನ ಪರ್ಣಮಂದಿರವ (ತೊರರಾ. ೩-೪-೧). 
[ಉಸುರ್ಮ್‌ (ಆ ಉಸಿರ) + ತೆಗಹು] 
ಉಸುರುನಿಲ್ಲು (ಕ್ರಿ). ಉಸಿರುನಿಂತುಹೋಗು ; ಪ್ರಾಣಹೋಗು. 
[ಉಸುರು (ಆ ಉಸಿರ್ಕಾ) + ನಿಲ್ಲು (ಆ ನಿಲ್‌)) 
ಉಸುರುಚಿಡು (ಕ್ರಿ). ೧. ನಿಃಶ್ವಾಸವನ್ನು ಬಿಡು. ೨. ಪ್ರಾಣವನ್ನು 
ಬಿಡು. [ಉಸುರ್ಕು (ಆ ಉಸಿರ್ಕ್‌) + ಬಿಡು] 
ಉಸುರುಬುರುಡೆ (ನಾ). ಉಸಿರಿನಿಂದ ತುಂಬಿಸಿದ ಬರುಡೆ ; ಗಾಳಿ 
ಯಿಂದ ತುಂಬಿಸಿದ ಬುರುಡೆ; ಬಲೂನ್‌; ಪೀಪಿ: ಅತಿಯಾಗಿ 
ಊದಿದರೆ ಉಸುರುಬುರುಡೆ ಒಡೆದು ಹೋಗುತ್ತದೆ (ರೂಢಿ). 
[ಉಸುರ್ದು (೮. ಉಸಿರ) + ಬುರುಡೆ (ಆ ಬುಜುಡೆ)] 
ಉಸುರುಬ್ಬಸೆ (ನಾ). ಕಷ್ಟಕರವಾದ ಶ್ವಾಸೋಚ್ಛ್ವಾಸ; ಏದು 
ಸಿರು: ತಂದಿರಿ ಬಾಲಕನ ಬಲುತಪದ ಬೆಳವಿಗೆಯೂಳಿಗವನೆನ್ನಲ್ಲಿಗುಸು 
ರುಬ್ಬಸದ ದುಸ್ಥಿತಿಯ (ನಿಭಾಗ. ೪-೭-೫೨). "ಕಟ್ಟುಬ್ಬಸ' ಪರಾ. 
[ಉಸುರು (ಆ ಉಸಿರ) + ಉಬ್ಬಸ] 
ಉಸುರುವೆಣ (ನಾ). ಬದುಕಿರುವ ಹೆಣ; ಉಸಿರಾಡುತ್ತಿರುವಹೆಣ : 
ಜೀವವಿರೆ ಮೃತರಾದವರಲಾ ಭ್ಯಾನಿಸಲು . . . ಉಸುರುವೆಣಂಗಳವರೆಂದ 
(ನಿಭಾಗ. ೨-೨-೭) ; ಉಸುರುನೆಣನನು ಮಾತನಾಡಿಸಬೇಡಿ ನೀವೆಂದ 
(ನಿಭಾಗ. ೪-೬-೨೦). [ಉಸುರ್ಕು (೮ ಉಸಿರ್ಕ್‌) + ಪೆಣ) 
ಉಸುರುಹಿಡಿ (ಕ್ರಿ). ೧. ಉಸಿರಾಟವನ್ನು ತಡೆದು ನಿಲ್ಲಿಸು. 
೨. (ಆಲಂ) ಬದುಕಿರು; ಜೀವದಿಂದಿರು: ಮಗನ ಮದುವೆಯಾಗು 
ವವರೆಗೂ ಮುದುಕಿ ಉಸುರುಹಿಡಿದಿದ್ದಳು (ರೂಢಿ). ೩. ಉಸಿರಾಟಕ್ಕೆ 
* ಅಡ್ಡಿಯಾಗು : ಉಸುರುಹಿಡಿದು ಉಸಿರಾಟಕ್ಕೆ ತೊಂದರೆಯಾಗಿದೆ 
(ರೂಢಿ). [ಉಸುರ್ಕು (ಆ ಉಸಿರ) + ಹಿಡಿ, (ಆ ಪಿಡ್ಕಿ)) 
ಉಸುರೂದು (ಕ್ರಿ). (ಮಕ್ಕಳ ನೆತ್ತಿಯ ಮೆಲೆ) ಉಸಿರನ್ನು 
ಊದು: ತೊರೆದ ನುಣ್ಮೊಲೆಯನೀಂಟುವ ಪೆಸರ್ಗಾಯ ಪೆರ್ಬೆರಳಿಂದ 
ಮೊಲೆದೊಟ್ಟುವಿಡಿದೂ ಮರುಳುಂಡು ಪಾಲ್ಕೆ ತ್ರಿ ಗೇರಿದರುಸುರೂದಿ ತರಳಾಕ್ಷಿ 
ಬೆಚ್ಚಿದಳ್‌ ಭಯದಿ (ಮೋಹತ. ೧೭-೬೬). [ಉಸಿರ್ಕ್‌ + ಊದ್ದ] 
ಉಸುರ್ದಾಣ "ಉಸಿರ್ದಾಣ' ನೋ. 
ಉಸುರ್ವಿಡು (ಕ್ರಿ). ಉಸಿರುಬಿಡು: ಮರುತ್ತ ಂ ್ರಿಲೋಕವಿಖ್ಕಾತ 
ನಾದಂ ಪಗೆಗಳಂ ಗೆಲ್ವೆಡೆಯೊಳುಸುವರ್ವಿ೯ಡುತಿರ ಲೈ ವ್ಯಾಕೀರ್ಣ 
`'ಚಾತುರ್ಬಲಂ ಪುಟ್ಟುತಿಹುಡು (ಜೈ ಮಿಭಾ. ೫-೨೩). 
[ಉಸುರ್ಕ್‌ (ಆ ಉಸಿರ) + ಬಿಡು] 
ಉಸುರ್ವೆಣ್‌ (ನಾ). ವಾಕ್ಕಿಗೆ ಅಧಿದೇವತೆ; ಸರಸ್ವತಿ. "ಉಸು 
ರ್ವೆಣ್ಣೆಆಿಯ' ಪರಾ. [ಉಸುರ್ಕ್‌ (ಆ ಉಸಿರ್ಕ್‌) + ಪೆಣ್‌] 
ಉಸುರ್ವೆಣ್ಣೆ ಣೆಯ (ನಾ). ಸರಸ್ವತಿಯ ಒಡೆಯ; ಬ್ರಹ್ಮ: 
ಜಜುಚೇ ಮಾನ್ಬಳಯಿನ ಗೆಲ್ವದಟಂ ನಿಲುಸೀರೇಶ್ವಗಮಂ ಗೆಲ್ವುದೆನುತ್ತು 
ಆದುಸುರ್ವೆಣ್ಮೇಆಕಿಯಂ ನೆಜಕಿವೆಜಕಿಯಂ ಕಂಡರಸಿಟ್ಟಂತೆ (ಉದ್ಭದೇ. 
[ಉಸುರ್ವೆಣ* *,ಎಜ್‌ೆಯ] 
ಉಸುಲು (ನಾ). (ಉಕ) ಒಳ ಅಳತೆ; ವಿಸ್ತೀರ್ಣ: ತೋಪಿನ 


೪-೨೩). 


೧೦೦೧ 


ಲಾ 


20 


25 


30 


ಮುಂಭಾಗದ ವೊಳಉಸುಲಿನ ಉದ್ದಳತೆ ೧೨ ಫೂಟು ೧೦ ಇಂಚು (ಕಭಾಗೆ. |45 


೫೨೭) ; ಕೋಣೆಯ ವೊಳ ಉಸುಲು ೪೦ ಫೂಟು (ಕಭಾಗೆ. ೫೩೩). [7]. 


ಉಳ್‌, 


ಉಸುಳಿ "ಉಸಲಿ? ನೋ. 
ಉಸೂರ್‌ (ಅ). ನೋವು ಸಂಕಟಗಳನ್ನು ಸೂಚಿಸುವ ಅವ್ಯಯ : 
"ಮನೆತನ ಸುಮಾರು? ಎಂದಾಗ ಆ ಮನೆಯ ಹೆಣ್ಣು ಎಸ್ಟು"ಉಸೂರ್‌ ' 
ಎನ್ನುವುದಲ್ಲಾ ಎಂದು ಮರುಗಿದರು (ಬೆಳುಮ, ೩೮). [?] 
ಉಸ್ತವಾರಿ "ಉಸ್ತುವಾರಿ? ನೋ. 
ಉಸ್ತಾದ (ನಾ). ಗುರು; ಆಚಾರ್ಯ: ಅವರೆಲ್ಲರೂ ಉಸ್ತಾದನಿಗೆ 
ಪ್ರಣಾಮಮಾಡಿ. ನವಾಬನ ಸಮ್ಮುಖದಲ್ಲಿ ಸಂಗೀತವೇರ್ಪಡಿಸಿದರು 
(ರುೂರಾಣಿ. ೬೮). 
[<-ಹಿಂ. ಅರ. ಪಾರೆ. ಉಸ್ತಾದ್‌ ; ಮರಾ. ಉಸ್ತಾದ್‌, ವಸ್ತಾದ್‌] 
ಉಸ್ತ್ಯಾವಪಟ್ಟ (ನಾ). ಗುರುವಿನ ಪಟ್ಟ: ಗರಡಿಮನೆಯ ಉಸ್ತಾದ 
ಪಟ್ಟ ದಾದಾನಿಗೇ ಲಭಿಸಿತು (ಗ್ರಾಮಾಯ. ೪೬೦). 
[ಉಸ್ತಾದ * ಪಟ್ಟ] 
ಉಸ್ತುವಾರಿ, ಉಸ್ತವಾರಿ (ನಾ). ಎಚ್ಚರಿಕೆಯಿಂದ ನೋಡಿ 
ಕೊಳ್ಳುವುದು; ಮೇಲ್ವಿಚಾರಣೆ; ವ್ಯವಸ್ಥೆ : ಗಾಡಿಯವನನ್ನು ಕರೆದು 
ಅವನ ಎತ್ತುಗಳ ಉಸ್ತುವಾರಿಗೆ ಏರ್ಪಾಟು ಮಾಡಿದನು (ಬನಶಂ. ೪೬). 
ಕೋಟಿಕೊತ್ತಲುಗಳ ಉಸ್ತುವಾರಿ ಊರುಬಾಗಿಲುಗಳ ಕಾವಲು ಕಟ್ಟಲೆ 
ಗಳು ಬಲಗೊಂಡುವು (ಚಿದೇವ. ೨೩೧); ಗುರುಚರಣದಾಸನು ತನ್ನ 
ಪ್ರೌಢಶಾಲೆಯ ಉಸ್ತುವಾರಿಗೆ ನಿಂತನು (ಚಿತೆಸ: ೨೭). ಉಸ್ತೆವಾರಿ: 
ಆರಮನೆಯ ಮೊಖ್ತೇಸರರುಗಳು ಮೇಲೆ ಉಸ್ತವಾರಿ ನೋಡಿಕೊಳ್ಳುತ್ತಾ 
ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತಾರೆ (ಪ್ರವಾಇ. 11. ೩೭೪). 
[4- ಹಿಂ. ಮರಾ. ಉಸ್ತವಾರೀ; ಪಾರ. ಉಸ್ತುವಾರೀ) 
ಉಸ್ತುವಾರಿಕೆ (ನಾ). ಮೇಲ್ವಿಚಾರಣೆ: ಆಂಗ್ಲೇಯರು ನಗರದ 
ಎಲ್ಲಾ ದ್ವಾರಗಳ ಉಸ್ತುವಾರಿಕೆಯ ಪ್ರಬಂಧ ಮಾಡಿದರು (ರಾರಾಣಿ. 
೩೯೯); ಕಾರ್ಮಿಕರುಗಳ ಕೈಯಿಂದ ಕೆಲಸ ತೆಗೆಯುವ ಉಸ್ತುವಾರಿಕೆ 
ಅವನಿಗೆ ದೊರಕಿತು (ಮೂಲಾನ. ೨೪). [ಉಸ್ತುವಾರಿ - -ಕ್ಕೆ) 
ಉಸ್ರ (ನಾ). ೧. ಪ್ರಕಾಶಮಾನವಾದುದು; ಕಿರಣ. ೨. ವೃಷಭ; 
ಬಸವ. [Ao.] 
ಉಸ್ರೆ (ನಾ). ಹಸು. (ಸಂ. ಉಸ್ರಾ] 
ಉಸ್ಸೆನ್ನು (ಕ್ರಿ).. ೧. ದೀರ್ಫ್ಥಶ್ವಾಸವನ್ನು ಎಳೆ: ಒಳಗೊಳಗೆ ಮಿಗೆ 
ಬೆಂದಳುಸ್ಸೆ£ ಸೈ]೦ದಳು ಹೊರಳಿದಳು ಕಂಸನರ್ಧಾಂಗಿ (ಸಾಳ್ವಭಾ. 
೧೦-೧೨) ; ನಿಡಿದುಸಿರೆಳೆದರು ಬಾಲಕರುಸ್ಸೆಂದು ತಲೆಕೆಳಗಾಯಿತು ಚಿತ್ತ 
(ಇಂಚಾಪ. ೯೭-೭೪). ೨. ಆಯಾಸದಲ್ಲಿ ಉಸಿರಾಡು. 
[ಉಸ್‌ + ಎನ್ನು (ಆ ಎನ್‌,)] 
ಉಳ್‌, (ಕ್ರಿ). ಇರು; ಹೊಂದು ; ಪಡೆ: *ಉಳ್‌ -- ಸತ್ತಾಯಾಂ3 
( ಶಮದ. ೨೪೪ ಟೀಕೆ) ; ಚನ್ನಾ ್ರರ್ಕರುಳ (ಸ9ಇಇ. X1-1, ೭-೩೨; 837) ; 
ಲೋಕದೊಳುಳ್ಳ ಶಾಸ್ತ್ರಂಗೆಳೆಲ್ಲವುಂ ಕಲ್ಪಿಸಿದೊಡಧಿಗಮ. ಸಮ್ಮ ಗ್‌ 
ದೃಷ್ಟಿಯಾಗಿ (ವಡ್ಡಾರಾ. ೭೪-೧೦); ನೀನುಳ್ಳೊಡುಂಟು ರಾಜ್ಯಂ ನೀನು 
ಳ್ಳೊಡೆ ಸಟ್ಟಿ ಮುಂಟು ಬೆಳ್ಗೊಡೆಯುಂಟೈ ನೀನುಳ್ಳೊಡುಂಟು ವೀಟಾಗೆ 
ನೀನಿಲ್ಲದಿವೆಲ್ಲವೊಳವೆ ಅಂಗಾಧಿಪತೀ (ಗದಾಯು. ೫-೨೦) ; ನೀನಿಂತು 
`ಪಲವೋದನೋದಿ ಎನ್ನಂ ಪೊಲಗಿಡಿಸದೆ ಉಳ್ಳುದನುಳ್ಳಂತೆ ಪೇಟಕಿನೆ 
(ಪಂಚತಂ. ೧೩೪-೧೦) ; ಮನದ ಕೆಚ್ಚುಳ್ಳದಟನಹೆ ಮಾತಿನ ಸಘಾಡಿಕೆ 
ಲೇಸು ಪಾರ್ಥನ ತನಯನಲ್ಲಾ (ಕುವ್ಯಾದ್ರೋ. ೬-೧೧) ; ಉಳ್‌ ಧಾತು 
ವಿಗೆ ಉಳ್ಳ, ಉಳ್ಳುದು, ಉಳ್ಳೊಡೆ ಎಂಬಲ್ಲಿ ಮಾತ್ರ ದ್ವಿತ್ವ ವುಂಟು 
(ಕೈ ಪಡ. ೧೨). ಔ ಇತರ ವಿಶಿಷ್ಟರೂಪಗಳು. ಒಳನ್‌, ಒಳರ್‌, 
ಒಳದು, ಒಳವು, ಒಳೆನ್‌, ಒಳೆವು, ಒಳಯ್ಕ್‌ ಒಳಿರ್‌. "ಉಂಟು, 
“ಉಂಡು' ಪರಾ. 


ಉಳ್ಳ್‌ 


ಉಳ್ಳನಕ, ಉಳ್ಳನ್ನೆಂಬರಂ, ಉಳ್ಳನ್ನಕ್ಕ, ಉಳ್ಳನ್ನೆ ಬರ, ಉಳ್ಳನ್ನೆಗಂ, 
`ಉಳ್ಳನ್ನೆವರಂ, ಉಳ್ಳಿನ, ಉಳ್ಳಿನೆಗಂ- ಇರುವವರೆಗೆ: ಚಂದ್ರ 
ಸೂರ್ಯರುಳ್ಳನಕಲು (ಎಕ. ೫೭1, ಶಿರಾ. ೩೬-೧೬ ; 1579) 7 ಧನಕನಕ 
ುಳ್ಳನಕ ದಿನಕರನವೋಲಕ್ಕು ಧನಕನಕಹೋದ ಮಜುದಿನ ಹಾಳೂರ 
ಶುನಕನಂತಕ್ಕು (ಸರ್ವಜ್ಞ. ೧೨೩೭); ಚಂದ್ರಾದಿತ್ಯರ್ಕಳ್‌ ಉಳ್ಳನ್ನಂ 
ಬರಂ (ಎಕ. 1೪, ಔಮರಾ. ೪೮-೧೩ ; 965) ; ಹೀ ನಾನೆಂಬ ಭ್ಲಾವಲೀಲಿ 
ಯುಳ್ಳನ್ನಕ್ಕ ಮತ್ತೆ ತಿಳಿದು ನೋಡಲಿಕ್ಕೆ ಮತ್ತೆಯೂ ಪರಿಪೂರ್ಣ ನೀನೇ 
(ಮೋಳಿಮಾ. ೧೫); ಚಂದ್ರಸೂರ್ಯರುಉಳ್ಳನ್ನಬರ (ಎಳ. ೫; ಗೋರೀಬಿ. 
1408) ; ಈ ದೇಹದೊಳಿಂದೀ ಪ್ರಾಣಮುಳ್ಳನ್ನೆಗಮೆ ತಡೆಯ 
ದಾತ್ಮೇಶನಂ ಕಾಣ್ಪೆನೋ (ಕಾದಂಪೂ. ೮೮೭) ; ಚಂದ್ರಾರ್ಕತಾರಮುಳ್ಳನ್ನೆ 
ವರಂ (ಎಕೆ. ೪11, ಶಿವಮೊ. ೯೭-೫೦ ; 1113) ; ಪರಪಕ್ಷಮುಳ್ಳಿ ನಂ ತನಗಿರ 
ಪುಬ್ಬಸಮದಣಜಕಿನಜರಿವುದು (ಕ ವಿ ರಾ. ೩-೧೫೧) ; ಜೀವಮುಳ್ಳಿ ನಮಿಜಕ 
ದರ್ಥಮುಳ್ಳಿ ನೆಗಮಿತ್ತು ನೆಗಬಕ್ತಿಯನಾಂಪುದು (ನಂಪಭಾ. ೫-೬೭). 
[ದೇ. |" ತಮಿ. ಮಲ. ಕೊಡ. ತುಳು; ಉಳ್‌ ; ತೆಲು. ಉಂಡು] 
ಉಳ್ಳ್‌ (ನಾ). ಒಳಗು ಎಂಬುದು ಸಮಾಸದ: ಪೂರ್ವಪದವಾಗಿ 
ದಲ್ಲಿ ಅದಕ್ಕೆ'ಬರುವ ಆದೇಶ: ಉಳ್ಳುಡೆ, ಉಳ್ಳಲರ್‌' ಮುಂತಾದು 
“ವನ್ನು. ನೋಡಿ.  "ಉಳ್‌'? ನಂ ಪೂರ್ವದ. ಹಳಗನ್ನಡದಲ್ಲಿ 
ಸಪ್ತಮಿ ವಿಭಕ್ತಿ ಪ್ರತ್ಯುಯವಾಗಿಯೂ ಪ್ರಯೋಗವಾಗಿದೆ: ಮೆಚ್ಚೆ 
ನಾನೀ ಧರಣಿಯುಳಿರವಾನೆನ್ನು ಸನ್ಮಾಸನಂಗೆಯ್ದು (ಎಕ. 31, ಆ೪-೩; 
700). [7 
ಉಳ್ಸ್‌ "ಉಟ್ಟ್‌? ನೋ.. 
ಉಳಕೆ (ನಾ). (ಉಕ). ಮರದಿಂದ ಮಾಡಿದ ಒಂದು ಬಗೆಯ 
ಆಟಿದ ಸಾಮಾನು (1). [2] 
ಉಳಗುನ್ನಿ (ನಾ). ಶುರಿಚೆಗಿಡ; ನಸುಗುನ್ನಿ; ಉರಸಣಿಗೆ : ಇನ್ನು 
ಅಂತರಂಗದ ಅರಿಸಡ್ವರ್ಗಂಗಳೆಂಬ ಭವಿಗಳ ಕಳೆಯಲಿಲ್ಲ ಮಾಯಾ 
ಮೋಹ ಬೆಳೆ ಉಳಗುನ್ನಿಯ [ಪಾಠಾಂ. ಉಳ್ಳಿನುಗ್ಗೆಯ]-ಬಿಡಲಿಲ್ಲ (ವಚಕಾ. 
1, ೩೨೦). "ನಸುಗುನ್ನಿ' ಪರಾ. [ಉಳ + ನ್ನ ?) 
ಉಳನೂರ್‌ (ನಾ). ಓಂದು ಊರಿನ ಹೆಸರು: ಶ್ರೀಮತ್‌ ಮಾರ 
ಸಿಂಘದೇವ ಪೆರ್ಮ್ಮುನಡಿಗಳ್‌ ಉಳನೂರೊಳೆ ಸೊಟ್ಟ. ರಂಕದ (ಎಕ. 
೪, ಚನ್ನರಾ. ೨೬೭-೮ ; 971). -[ಉಳನ್‌? + ಊರ್‌] 
ಉಳನೆ (ಅ). ಸುಮ್ಮನೆ; ಒಳಗೆ (?) : ಪಿಂಗಾಕ್ಷ ನೀನೇಕೆ ಮಿಳ್ಮಿಳ 
ನೋಡುತ್ತುಳನಿರ್ದೆಯೆಂದದಟರಂ ಭೀಮಂ ಪಳಂಚಲ್ವಿದಂ (ಪಂಪಭಾ. 


[1] 


೫೯-೧೯; 


೧೨-೧೫೦). 
'ಉಳಮೆ, "ಉಳಿಮೆ”.ನೋ. 
ಉಳಮ್ಮೆ "ಉಟುಮೆ' ನೋ. 
ಉಳಮೆದಾರ (ನಾ). ಬೇಸಾಯಗಾರ (ಕೈಸ್‌ಗೆ. ೫೬೩). 
[ಉಳನ್ಮೆ (೮ :೪ಉಟುಮೆ) + -ದಾರ್ಯ) 
ಉಳಾಲ್‌ (ನಾ). (ಕರಾ) ಮಣ್ಣಿನೊಳಗೆ ಹೂತಿರುವ "ಮಾನು. 
`[1) 
ಉಳ್ಳಿ "ಉಲಿ' ನೋ. 
ಉಳ್ಳಿ (ಕ್ರಿ). ಅಡಗು ; ಮಠೆಯಾಗು ; ಅವಿತುಕೊ: “ಚೋರ ಪ್ರಸ್ತ 
ರೋಪಕರಣ ಗೋಪನೇಷು ಕುಳಂ? (ಶಮಧಾ); ಆಲೋಕನ: ವಿದ್ಮೆಯ 
ನೀತಂ ಕಲ್ಲನಫ್ಪುದಜಕಿಂಡೆಲ್ಲಿ ಯುಳಿದೊಡಂ ಕಾಣಲಾಗದು (ವಡ್ಡಾರಾ. 
೧೨೯-೬) ; ತಾಪಸಕುಮಾರನನಾಗಳೆ ವಂಚಿಸಲ್ಯೆ ತಳ್ತಿಡಿದ ಲತಾಪ್ರತಾನ 
ಜೊಳಪೊಕ್ಕುಳಿದೊಯ್ಯನೆ ಸಾರ್ದು (ಕಾದಂಪೂ. ೭೯೨). 
(ದೇ. ॥ ತಮಿ. ಮಲ. ಒಳಿ) 


೧೦೦೨3೨ 


ಉಳಿಗೈ 


ಉಳ್ಳಿ . (ಕ್ರಿ). ಉಳುಕು; ನರ ಸಿಕ್ಕಿಹಾಕಿಕೊ ; “ಳಿ” (ಉಕ) ಪ 
ಒಳದೊಡೆ ಸೆಳೆದೊಡೆ ಸಂದುಗಳುಳಿದೊಡೆ ನರವೊಂದು ಬಿಸೆಗೆ ತಆಿಸಂ 
ದೊಡೆ ಶೀತಳಜಳಮಿಶ್ರಿತವಸ್ತ್ರ ವನಳವನಟ್ಟಿರೆ ಸುತ್ತಲಿನಿಸುಬೇನೆಗಳಟ್‌ಗುಂ 
(ಲೋಕೋಪ. ೯-೧೬೬). [3) 


3 | ಉಳ್ಳಿ (ನಾ). ೧. ಅಡಗಿಕೊಳ್ಳುವಿಕೆ; ಮರೆಯಾಗುವಿಕೆ. 


20 


30 


35 


45 


೨. "(ಬೇಡರು) ಅಡಗಿಕೊಳ್ಳುವ ಜಾಗ; ಗುಪ್ತಸ್ಸಳ: “ಅಡಂಗಿದುದು, 
ಬಡಿಗೆಯ ಮತ್ತು ಕಳ್ಳನ ಜೇಂಟಿಯ ಉಳಿ- ಇವುಗಳೊಳ್‌' ಕುಳಂ? 
(ಕಮದ. ಪರಿ. ೧) ; ಮನಸಿಜನೆಂಬ ಬೇಡರಸನೀ 'ಖಳಸಂಸ್ಕೃತಿಯೆಂಬು 
ದೊಂದು ಕಾಪಿನೊಳಬಳಾಂಗಮೆಂಬುಟಕ [ಳಿ] ಯೊಳಿರ್ದಖಳೇಂದ್ರಿಯ 
ಮೆಂಬ ಬೇಡರಿಂ (ಜೀವಸಂ. ೮೪-೧೮). 

(ದೇ. ॥ ತಮಿ. ಒಳಿ,. ಒಳಿಪ್ಪು, ಒಳಿವು; ಮಲ. ಒಳ್ಳಿ ಒಳಿವು; 
ತುಳು. ಒಳ ; ತೆಲು. ಒಳವು] 


ಉಳ್ಳಿ (ನಾ). ಮರ, ಕಲ್ಲು: ಲೋಹ ಮೊದಲಾದುವುಗಳನ್ನು 


ಕತ್ತರಿಸಲು ಉಪಯೋಗಿಸುವ ಲೋಹದ ಒಂದು ಉಪಕರಣ; 
ಚಾಣ; ಟಿಂಕ: “ಚೋರ ಪ್ರಸ್ತರೋಪಕರಣ ಗೋಪನೇಷು ಕುಳಂ” 
(ಶಮಧಾ) ; ವಾತಾ. ಕರ್ಣನೆರಡುಂ ತೊಡೆಯುಮನುಳಿಯ 
ನೂಜಿ ಕೊಡಂತಿಯೊಳ್‌ ಬೆಟ್ಟಿದಂತತ್ತಮಿತ ಶ್ರ ಮುರ್ಚಿಪೋಗೆಯುಂ 
ಚಾಪ ೧-೧೦೪ ವ) ; . ಅಟ್ಟಿಯ ಚುಚ್ಚು ನ ಉಳಿಯ ಮೊನೆಯಲ್ಲಿ 
ತ್ಮಕ್ಷನಾದ ಪರಮೇಶ್ವರನ. ಕಂಡು (ತರಲಿ ೫೨) ; ಸೀಳಬಹುದೇ 
ಮ ಶೈಲನನು ಹರಿಯೊಲಿದ ಮನುಜರ ಮೇಲೆ ಮುನಿದೇಗು 
ವರು ಕೆಲಬರು (ಕುವ್ಯಾದ್ರೋ. ೧-೨೯) ; ಶಿವಣ್ಣನು ಉಳಿಯಿಂದ ಹಲಗೆ 
ಗಳನ್ನು ಕೆತ್ತಿದನು (ಕಪಪು. ೪-೫) ; ಉಳಿ ಸಣ್ಣದಾದರೂ ಮರ ಕಡಿಯದೆ 
ಬಿಡದು (ಗಾದೆ). 
ಉಳಿಯಮೂನೂರ್ವಕು - ಉಳಿಗೆಲಸದ ಮುನ್ನೂರು ಜನ, 
— ಒಕ್ಕಲು : ಒಕ್ಕಲ ಮಕ್ಕಳುಂ ಉಳಿಯಮೂನೂರ್ವರುಂ ಕುಂಬಾಜ 
ಗಟ್ಟದ ಕೆಳಗೆ ಬಿಟ್ಟ ತೋಂಟ (ಸೌಇಇ. 1X-i, ೧೪೧-೪೯ ; 1174). 
(ದೇ. ॥ ತಮಿ. ಮಲ: ತುಳು. ಉಳಿ ;' ತೆಲು. ಉಲಿ] 
ಉಳ್ಳಿ (ನಾ). ಕಳ್ಳ; ಚೋರ :. “ಚೋರ ಪ್ರಸ್ತರೋಪಕರಣ ಗೋಪ 
ನೇಷು ಕುಳಂ? (ಶಮಧಾ).- (2) 


"ಉಳಿ (ನಾ). ಒಂದು ಗಿಡದ ಹೆಸರು (7) : ಪಳ್ಳದೊಳಗಣ ಉಳಿಯ 


ಳರಿಯೆ ಕೊಡೆಯಾಳಿ ಬೆಳನೆ ಸಯ್ಯನೆ ಬನ್ನು (ಇಆ. ಸ ೧೬-೧೪ ; 
"[1) 

ಉಳ್ಳಿ (ನಾ). (ಕರಾ) ಬಿಡುವು; ರಜ: ಶಾಲೆಗೆ ಉಳಿ ಇದ್ದರೂ 
ಉಡುಪಿಗೆ ಹೋಗಿ ತಿರುಗಾಡಿಕೊಂಡು ಬರಬೇಕೆಂಬ ಹಂಬಲವು ಬಲ 
ಮಾಯಿತು (ಮರಮ. ೧೪೬). (ಆ we?) 

-ಉಳ್ಳಿ (ಪ್ರ). ಉಳ್ಳವನು ಅಥವಾ ಹೊಂದಿದವನು ಎಂಬ ಅರ್ಥ 
ದಲ್ಲಿ ಬರುವ ತದ್ಧಿ ತ ಪ್ರತ್ಯಯ, "ಅಟ್ಟುಳಿ*, "ಎಗ್ಗುಳಿ' ಪರಾ. 
ಗಾ "ಹಿಂದಿನ ವ್ಯಾಸರಣಕಾರರು ಈ ಪ್ರತ್ಯುಯವನ್ನು ಹೇಳಲ್ಲ. 

ಉಳಿಕಾರ : (ನಾ). ಅಡಗಿಕೊಂಡಿರುವವನು; ಮರೆಗಾರ; ಪಳ್ಳಿ 
ಗಾಧಟ ಉಳಿಕಾರ ಕರುಣಾಸಿಂಧು ಎಲ್ಲೆಲ್ಲೋ ಎಲೋ ದೇವ ಒಂದಾ 
ದರು ಮಾತು ಸಲ್ಲಿಸಿದ್ದು ಕಾಣೇ (ವಿಸ್ತೋಸು. ೧೮-೧). 

(ಉಳ್ಳಿ + -ಕಾರ್ಯ (ಆ -ಕಾಜ)) 

ಉಳಿಕು "ಉಳುಕ್ಕು' ನೋ. 

ಉಳಿಕೆ "ಉಟಾಕೆ? ನೋ. 

ಉಳಿಗೆೆ "ಉಟಾಗ? ನೋ. 

ಉಳಿಗ್ಯ "ಊಟಾಗ' ನೋ. 


735). 


_ಉಳಿಗ್ಮ 


-ಉಳಿರ್ಕ (ಪ್ರ). ಇದರಲ್ಲಿ ಬಾಳುವವನು ಎನ್ನುವಲ್ಲಿ ಬರುವ 
ತದ್ಧಿತ ಪ್ರ ಪ ಪ್ರತ್ಯಯ : ಉಳಿಗ ಪ್ರತ್ಮಯಳ್ಳೆ - Pe ಮಣ್ಣುಳಿಗಂ 
(ಶವದ. ೨೦೧ ಪ್ರಯೋ). [2] 

ಉಳಿಗಡೆ (ನಾ). ೧. ಮಿಕ್ಕುದು ; ಉಳಿದುದು : ಉಳಿಗಡೆಯ[ಪಾಕಾಂ. 
ಅಳಿದ ಗಜ] ನಾನೂಜು ಕುದುರೆಗಳಳಿದವರಸನ ಶರೆಹತಿಗೆ (ಕುವ್ಯಾಗ. 
೧-೫೧). ೨, (ಆಲಂ) ಕ್ಷೇಮ ; ನೆಮ್ಮದಿ :: ಜೀವಕ್ಕೆ ಉಳಿಗಡೆಯಿಲ್ಲ 
(ಕೂಢಿ). "ಉಳಿಗಾಲ? ಪರಾ. 

[ಉಳ್ಳಿ (ಆ ಉಲ) * ಕಡೆ?) 

ಉಳಿಗಾಲ (ನಾ). ಉಳಿಯುವ ಕಾಲ; ಜೀವಿಸುವ ಅವಕಾಶ: 
ಹೀಗೆಯೇ ಬಿಟ್ಟರೆ ಜಮಾನುದಾರರಿಗೆ ಉಳಿಗಾಲವಿಲ್ಲ (ಮಣ್ಣಿಮ. ೨೧೨); 
ಡಾಕಾದಲ್ಲಿ ಹಿಂದುಗಳಿಗೆ ಉಳಿಗಾಲವೇ ಇರೆಲಿಲ್ಲ (ಬದುಜ. ೨೧). 

[ಉಳ್ಳಿ (ಆ ಉಲ್‌) * ಕಾಲ] 

ಉಳಿಗಾಳು (ನಾ).. ಉಳಿದ ಕಾಳು ; ಅವಶೇಷ : ಕನಸಿನ ವಿಷಯದ 
ಈ ತಿಳುವಳಿಕೆಗಳೆಲ್ಲಾ ಹಳೆಯ ಶಾಸ್ತ್ರದ ಗಸಿಯೆಂದಾಗಲೀ, ಉಳಿಗಾ 
ಳೆಂದಾಗಲಿ ತಿಳಿಯಬಹುದು (ವಿಚಾಮಂ. ೬೨). 

[ಉಳ್ಳಿ (ಆ ಉಲ್‌) + ಕಾಳ್ಕು (ಆ ಕಾರ್ಯ್‌)] 
ಉಳಿಗೆಲಸ (ನಾ). ಉಳಿದ ಕೆಲಸ; ಮಿಕ್ಕ ಕೆಲಸ; ಚಿಲ್ಲರೆ ಕೆಲಸ: 
ತೊಳಲಿದಿರಿ ಹನ್ನೆರಡು ವರ್ಷವು ಹಳುವದಲಿ:ಸೊಂಪಡಗಿ ಪರಕೊಡನುಳಿ 
ಗೆಲಸದೂಳಿಗವಿದೆಂತೈ ಸಾರ್ವಭೌಮರಿಗೆ (ಕುವ್ಯಾವಿ. ೧-೮). 
(ಉಳಿ, (ಆ ಉಲಿ) * ಕೆಲಸ] 

ಉಳಿಗೆಲಸ್ಕ (ನಾ). ಉಳಿ ಹಿಡಿದು ಮಾಡುವ ಕೆಲಸ ; ಮರಗೆಲಸ; 
ಬಡಗಿಕೆಲಸ: ಮನೆಯ ಮಣ್ಣಿನಗೆಲಸ ಮುಗಿದಿದೆ ಉಳಿಗೆಲಸವಿದೆ 
(ರೂಢಿ). [ಉಳ್ಳಿ * ಕೆಲಸ] 

ಉಳಿಚೆಂಡು "ಉಳಿಸೆಂಡು' ನೋ. 

ಉಳಿಡ್ಡ (ನಾ). (?) : ಪೊಲೆಯಿಗೌಡನ ಸೋಮನುಳಿಡ್ಡರ ಹಾನುಂಗಲ್ಲ 
ಬೊಮ್ಮೆಯ್ಯನಾಯಕನು ನಿಲ್ಲಿಸಿದ ಕಲ್ಲು (ಎಕ. ೪೫, ಕಡೂರು; ೩-೫; 
1116). [?) 

ಉಳಿತ (ನಾ). ಸೇರುವಿಕೆ; ಒಂದಾಗುವಿಕೆ: “ಉಳಿತನೆನಲ್‌ ಸೇರುವೆ? 
(ಭಾರನಿ. ೧೧). [ಉಳ್ಳಿ (ಆ ಉಟ) + -ತ್ಯ) 

ಉಳಿತಾಯ (ನಾ). ಮಿಗುವಿಕೆ; ಲಾಭ; ಸಿವ್ವಳ ಉತ್ಪನ್ನ: ಸೇಕಡ 
೨೫ರಿಂದ ೫೦ರ ವರೆಗೆ ಉರುವಲಿನ ಬತಿತಾಯವಾಗುದರಂದು ಹೇಳು 
ತ್ತಾರೆ (ಅಡುಸೌ. ೨೨) , ರಾಷ್ಟ್ರೀಯ ಉಳಿತಾಯ ಯೋಜನೆ (ರೂಢಿ). 

[ಉಳಿತ (ಆ ಉಲಕಿತ) * -ಆಯ್ಕ] 

ಉಳಿಪೆ (ನಾ). ಒಂದು ಗಿಡದ.ಹೆಸರು. (ಮೈಔಗಿ. ೧೨-೨೧೫). 

ಉಳಿಬಳೆ (ನಾ). ಚಕ್ರದ ಒಳಭಾಗಕ್ಕೆ ಹಾಕುವ ಬಳೆ; 
ಗಂಡಿಯ ಬಳೆ; ಉಳಿಬಳೆ ” (Bush. ಇಂಕನಿ). 

[ಉಳ್ಳಿ (ಆ ಉಲಕ್ಕಿ) + ಬಳ್ಳೆ] 

ಉಳಿಮಿಂಡ (ನಾ). ಪ್ರೀತಿಪಾತ್ರಳಿಂದ ಬಿಡಲ್ಪಟ್ಟ ಮಿಂಡ; ನಲ್ಲೆ 
ಯಿಂದ ದೂರಮಾಡಲ ಟ್ಟಿ ಸ ಗೆಂಡುಗಲಿಗಳೊ ವೀರಸಿರಿ 
ಯುಳಿಮಿಂಡ (ಪಾಕಾಂ. ಯಳಮಿಂಡ, ಉಳಿಖಂಡ, ಯಿಲಿವಿಂಡ, ಯಲಿ 
ಮಿಂಡ]ರೋ ತನಿನಗೆಯ ಬಿರುದಿನ ಭಂಡರೋ ನೀವಾರು_(ಕು ವ್ಯಾ ಶ. 
೨-೫೦). [ಉಳ್ಳಿ (ಆ ಉಲ್‌) + ಮಿಂಡ] 

ಉಳಿಮುಖ (ನಾ). ಉಳಿಯಂತಿರುವ ಮುಖ; ಉಳಿಯಿಂದ 
ಕೆತ್ತಲ್ಪಟ್ಟದ್ದು [?): ವಾಯಬ್ಕದಲು ಪಳ್ಳದ ಪಡುವಣ ಬದುವಿನ 
ಕೊತ್ತುರೊಳಗಣ ಉಳಿಮುಖದ ತೆ ರಿಗಲ್ಲು ಹಃ XX, ೭೪-೩೬; 
1116). (we, + ಮುಖ) 


(1) 


[<3 
ಅಚ್ಚು 


೧೦೦೩ 


9 


48 


25 


95 


40 


45 


ಉಳುಂಜೋಗಕೆ 


ಉಳಿಮೆ, ಉಳಮ್ಮೆ, ಉಳುಮೆ; (ನಾ). - ಉಟಸಕೆ : ಚಿತ್ತು ತನ್ನೊಳ 
ಗಿರ್ಪ ಸತ್ತಾದ ಮಾಯೆ ಬಹುಷೃತ್ತಿಗಳನೆಯ್ಲಲದಣೇಂದ ಬಾಧೆವಡೆಯು 
ತ್ತಿರೆದು ತಾನುಳಿಮೆಯಾಗಿ (ಅನುಸಾ. ೧-೪-೧೧). ಉಳಮ್ಮೆ : ನೀರು 
ಕೂಡಿದ ಕ್ಷೀರ ಬೆಂದಲ್ಲದೆ ಮತ್ತಾ ನೀರು ಸಾರವಆತು ಹೊತ್ತದೆ ಉಳಿದ 
ಉಳಮೆಯೆಂತೋ (ಮೋಳಿಮಾ. ೧೩೮-೫೬೩). ಉಳುಮ್ಮೆ : ಬೆಣ್ಣೆಯ 
ಮಡಿಕೆಯಲ್ಲಿ ಕಿಚ್ಚು ತುಂಬಿ ಉರಿವುತ್ತಿ ದ್ದು ದ ಕಂಡಿ ಕಿಚ್ಚು ಕರಗಿ ಚಕ್ಕೆ 
ಉಳಿಯಿತ್ತು. ಉಳಿದ ಉಳುಮೆಯ ಒಢಗೂಡಬಣ್ಲಡೆ . . ನತ ಬಲ್ಲವ 
ನೆಂಬೆ (ಮೋಳಿಮಾ. ೧೯೬-೭೩೦) ; ಸಾಂದ್ರಭಕ್ತಿಯುದರೆದೊಳಗೆ ತೊಳಗು 
ವಜಾವಿನುಳುಮೆಯಂತೆ (ಮಳೆರ. ೧೨೦-೨೧) ; ಒಳಗಿನಿಂದೊಳಗನಣಕಿ 
ದೊಣೆ ಪರಬೊಮ್ಮದುಳುಮೆ ತಾನಕ್ಕು (ಸರ್ವಜ್ಞ. ೧೧೩). 
[ಉಳ್ಳಿ (ಆ ಉಲ್‌) + -ಮ್ಮ) 
ಉಳಿಯಲಗು (ನಾ). ಉಳಿಯ ಬಾಯಂತೆ ಅಲುಗುಳ್ಳ ಬಾಣ: 
ಹೆರೆಯಲಗು ಮುಳ್ಳಲಗುಗಾಣದ ತೆರದಲಗುವುಳಿಯಲಗು ವಜ್ರತ್ಯರದೆ 
ಲಗು (ಜಿರಾಪಾ. ೧೯೫೯-೩೭). [ಉಳ್ಳಿ * ಅಲಗ್ಯು) 
ಉಳಿಯಾಳು (ಣಾ). ೧. ಉಳಿದ ಆಳು; ವಿಶಾಸಲಾಳು : ಜೇಟಿಗೆ 
ಹೋಗೋ ಆಳುಗಳನ್ನೆಲ್ಲಾ; ಉಳಿಯಾಳ್ಕು ಅಟ್ಟುಳಿಯಾಳ್ಕು ಅಂಚಿ 
ಆಳು ಅಂತ ವಿಭಾಗ ಮಾಡ್ತೀನಿ (ಬೈಸರ್ನೆ. ೧೦೨). ೨. ಆಳು ಕೆಲಸಕ್ಕೆ 
ಬಾರದ ದಿನದ ಕೆಲಸಕ್ಕೆ ಬಂದ ಆಳು: ಈ ತಿಂಗಳಲ್ಲಿ ನಾಲ್ಕುದಿನ 
ಉಳಿಯಾಳಾಗಿದ್ದಾನೆ (ರೂಢಿ). "ಅಟ್ಟುಳಿಯಾಳು' ಪರಾ'. 
[ಉಳ್ಳಿ (< ಉಟ) * ಆಳ್ಕು (ಆ ಆಳ್ಕ್‌)] . 
ಉಳಿಯಿಡು. (ಕ್ರಿ). ಉಳಿಸು: ಯಾರು ಬಹಳ ಹಣವನ್ನು ಉಳಿಯಿಡು 
ವರೋ ಅವರೇ ಇಂದಿನ ಶ್ರೀಮಂತರು (ಮತಂಟಓ. ೫೦). 
[ಳ್ಳಿ (4 ಉಲ್‌) * ಇಡು) 
ಉಳಿಲೆಕ್ಕ (ನಾ). ಉಳಿದಲೆಕ್ಟು; ಮಿಕ್ಕಲೆಕ್ಕು: ಧರೆಣಿಪತಿಗಳು 
ಹತ್ತುಸಾವಿರವುರುಳಿತಾ ದಿವಸದಲಿ ಹಿಂದಣ ಕೊತೆಯುಳಿಲೆಕ್ಕ ಕ್ಕೆ 
ಕೊಂದನು ಹತ್ತುಸಾವಿರವ (ಕುವ್ಯಾಭೀ. ೯-೨೧). 
[ಉಳ್ಳಿ (ಆ ಸ * ಲೆಕ್ಕ] 
ಉಳಿವು "ಉಟಾವು' ನೋ. 
ಉಳಿಸು, "ಉಲಾಸ್ಬು? ನೋ: 
ಉಳಿಸ್ಕು "ಉಟೀಸ್ಯು' ನೋ. 
ಉಳಿಸೆಂಡು, ಉಳಿಚಿಂಡು (ನಾ). ಚೆಂಡನ್ನು ಬಚ್ಚಿಟ್ಟುಕೊಂಡು 
ಆಡುವ ಒಂದು ಬಗೆಯ ಆಟಿ: ನಂದನವನೆಯೊಳರ್ಪರುಮುಳಿಸೆಂ 
[ಡನಾ] (ಪಾಕಾಂ: ಡೆಯಾ, ಸಿಂದಿಯಾ, ಸುಟ್ಟಲೋ, ಸುಟ್ಟಿಲಾ]ಡುತ್ತಿ 
[ರ]ಲೋಕ(ನ]ವಿದ್ಮೆಯನೀ ತ: ಕಲ್ತನಪ್ಪು ದಜಳಿಂದೆಲಿ ಇಯುಳಿದೊಡಂ 
ಕಾಣಲಾಗದು (ವಡ್ಡಾರಾ. ೧೨೯-೫); ಒಡನಾಡಿಯುಮೊಡಸೋಡಿಯು 
ಮೊಡವಳೆದುಂ ಗುಳ್ಳೆ ಗೊಟ್ಟ ಬಟ್ಟುಳಿಸೆಂಡುಂ ಪೊಡೆಸೆಂಡೆಂಬಿನನಾಡು 
ತ್ಕೊಡವಳೆದರ್‌ ತಮ್ಮೊಳೆಳಸೆ. ತಂತಂ ಗೆಡೆಗಳ (ಪ 0 ಪ ಭಾ. 3-೩೦). 
`ಉಳಿಚೆಂಡು: ವನದಲ್ಲಿ ಇಬ್ಬರೂ ಉಳಿಚೆಂಡಾಡುತ್ತಿದ್ದೆವು(ಕಸಾಟಿ.೭). 
[ಉಳ್ಳಿ (ಆ. ಉಲ್‌) + ಸೆಂಡು] 
ಉಳಿಹು "ಉಲಟಾಪು' ನೋ. 
ಉಳಿಹೂವು (ನಾ). ಒಂದು ಬಗೆಯ ಹೂವು: *ಉದರ್ಧಂ-- 
ದುಂದುಪೆ, ಉಳಿಹೂವು” (ಓಷಧಿ. ೧೫). [ಉಳ್ಳಿ * ಹೂವು (ಆ ಪೂವು)] 
ಉಳು "ಉಲ್‌? ನೋ. 
ಉಳುಂದೋಗರೆ (ನಾ). ಉದ್ದಿನ ಅನ್ನ: ಲಕ್ಷ್ಮಿ ಮಾಡಿಟ್ಟಿ ಉಳುಂ 
ದೋಗರೆ. ಪುಳಿಯೋಗರೆಗಳನ್ನು ಸವಿದು (ಶಾಂತಲಾ. ೧೨೩). 
[«- ತಮಿ, ಉಲುನ್ಹೋಗರೈ) 


ಉಳುಕ 


ಉಳುಕ (ನಾ). ೧. ತಪ್ಪಿಸಿಕೊಂಡವನು; ಮರೆಯಾದವನು : ನಜ 
ವಾದ ಅಪರಾಧಿಯು ಉಳುಕನಾಗಿ ಉಳಿದು ನಿರಪರಾಧಿಗಳು ಬಹುಪರಿ 
ಯಾಗಿ ಕಪ್ಟಬಟ್ಟರು (ಸ್ಯೂಲಮಿ. ೨೨೧). ೨. (ಉಕ) ಮೈಗಳ್ಳ ; 
ಸೋಮಾರಿ. .. [ಉಳ್ಳು (ಆ ಉಟ) + -ಕ್ಕ) 

ಉಳುಕಲು (ನಾ). ಉಳಿದದ್ದು; ಮಿಕ್ಕದ್ದು; ಶೇಷ: ಬಳಿಸರಳ 
ಸಂಧಾನದಲಿ ಬಳಿಕುಳುಕಲಿನ ರಕ್ಕಸರ ಜವಪುರದೊಳಗೆ ಹೊಗಿಸಿದನು 
(ತೊರರಾ. ೧-೧೧-೨೨) ; ದುಷ್ಪರಿಲ್ಲೆಲಾಯಿನ್ನು ಭೂಲರೋಕದೊಳುವುಳು 
ಕಲುಳಿದಿರ್ದೊಡಂ ಸಂಗ್ರಾಮದಿಂ ಮಡುಹಿ (ತುರಂಗ. ೫-೪೭) ; ಅರ್ಧ 
ಮರ್ಧ ಸುಟ್ಟ ತಂಬಾಕಿನ. ಉಳುಕಲನ್ನು . ಕಿರುಬೆರಳಿನಿಂದ ಸ್ವಚ್ಛಮಾಡಿ 
(ಚಿನ್ನಹಿಂ. ೩೭). [ಉಳ್ಳು (ಆ ಉಳ್ಳ) + -ಕಲ್ಯು (ಆ -ಕಲ್ಫ್‌)] 

ಉಳುಕ್ಕು ಉಳಿಕು (ಕ್ರಿ). ೧. ನರ ಹೊರಳು : ಬೆರಳಲ್ಲಿ ಬೆಟ್ಟಿವ ನೆಗ 
ಹಿದೆ ಘೂ ಬೆರಳು ಉಳುಕಿತೆ ನಿನಗೆ ರಂಗಯ್ಯ (ಪುರದ WE 
ದಪ್ಪ ನೆಬಿದ್ದ ಹೆಗ್ಗಡೆಯ ಎಡಗಾಲೇ ಉಳುಕಿಹೋಗಿತ್ತು (ದೇವಹೆಂ. ೨೩೨). 
೨. (we) ನೋವು ಉಂಟಾಗು: ನನಗೆ ಈ ಮಾತಿನಿಂದ ನಿಜವಾ 
ಗಿಯೂ ಉಳುಕಿತು (ಅಲಹೂ. ೨೩). ಉಳಿಕು : ೧. ಮುಟ್ಟದ ಮುನ್ನವೆ 
ತೊಟ್ಟನೆ ಬಿದ್ದು ಬೆನ್ನುಳಿ [ಪಾಠಾಂ. ಳು] ಕಿಂದಂತುಸುರಂ ಪಿಡಿಯುತಂ 
(ನೆಂಬಿರ. ೬-೧೦೨). 

[ದೇ..॥ ತಮಿ. ಮಲ. ಉಳುಕ್ಳು; ತುಳು. ಉಳ್ಳುನಿ; ತೆಲು. 

ಇಲುಕು] 

ಉಳುಕು (ನಾ). ನರಹೊರಳುವಿಕೆ; ನೋವು ಉಂಟಾಗುವಿಕೆ : 
ಪೈಸರ ಬೆಸುಗೆ ಬಿಗುಹುಳುಕೊತ್ತು ಕಲೆಗಳ ರಸದ ಪಸರವನಜ*ಯ 
ಬಾರದು ವಿಗಡ ವಿಟರುಗಳ (ಕುವ್ಕಾಅ. ೧೫-೨೫) ; ಉಳುಕು ಮೊದಲಾದ 
ಬೇನೆಗಳಾದಾಗ ಲೇಪ ಸವರುವುದಕ್ಕೆ ಇದನ್ನು ಉಪಯೋಗಿಸುತ್ತಾರೆ 
(ಬಾಲಪ್ರ. 11,೯೬೦) ; ಉಳುಕು ತೆಗೆಯುವುದಕ್ಕೆ ಭಾಗೀರಥಮ್ಮನನ್ನು 
ಕರೆಸಿದರು (ಗೌರಕ. ೨೬). 
| [ದೇ. | ತಮಿ. ಮಲ. ಉಳುಕ್ಕು ; ತುಳು.. ಉಲ್ಕು, ಉಳ್ಳು ; 
ತೆಲು. ಇಲುಕು] 

ಉಳುಕು “ಉಳ್ಳು' ನೋ. 

ಉಳುಕುಮಂತ್ರ AR ನೋ. 

ಉಳುಳೆ (ನಾ). ಆಕಾಶದಿಂದ ಕೆಳಗೆ ಬೀಳುವ ತೇಜಃಪುಂಜವಾದ 
ವಸ್ತು. "ಉಳುಕೆವಳೆ' ಪರಾ. - [ಆ ಸೆಂ. ಉಲ್ಕಾ] 

ಉಳುಕೆವಳೆ (ನಾ). ಉಲೈಯ ಮಳೆ: ಮಹಾಮಣಿಕಿರೀಟಂ. ದರಿ 
ಕರೆದುದು ಕಿಡಿಕಿಡಿಯ ರತುನ ವಯಿರಗಳುಳುಳೆವಳೆಯಾಲಿಕಲ್ಲಳಂ 
(ಶ್ರೀರಾಮಾ. ೬೮೬-೨೩೩). [ಉಳುಳೆ + ಮಳೆ (ಆ ಮಲಕಿ)] 

ಉಳುಗು "ಉಟುಗ್ಯು' ನೋ. 

ಉಳುಪು "ಉಟಾಪು? ನೋ. 

ಉಳುಸೆ "ಉಲುಪೆ' ನೋ. 

ಉಳುಜಾಳು (ನಾ). ಇರುವಿಕೆ; ಬದುಕುವಿಕೆ ; ನೆಮ್ಮದಿ: ಆ ಬಡ 
ಪಾಯಿ ದಿಗ್ವಿಜಯನಿಗಂತೂ ಅವಳಿಂದೆ ಉಳುಬಾಳಿಲ್ಲ (ಬಂಕಿಮ. ೧೮೬). 

[ಉಳ್ಳು + ಬಾಳ್ಕು (ಆ ಬಾಟ್‌) 

ಉಳುಮೆ; "ಉಳಿಮೆ `ನೋ. 

ಉಳುಮೆ "ಉಟುಮೆ' ನೋ. 

ಉಳುವರಿ (ನಾ). (ಭೂಮಿಯನ್ನು) ಉಳುವುದಕ್ಕಾಗಿ ಕೊಡುವ 
ತೆರಿಗೆ: ಮಾರವಂಗಲಕ್ಕೆ ಹದಿಕೆ ಸಂಬಳ ಉಳುವರಿ ಅಮದುವಣ 
ಮರಮೆಲಕ್ಕೆ ಮಬಲಾಳದೇವನ್ರಾಣಿ (ಮೈ ಆರಿ. ೧೯೩೮, ೪೨-೧೨ ; 1175). 

[ಉಳ್ಳು (ಆ ಉಲ್‌) + ವರ್ಮಿ) 


ಗಿ೦ರ೪ 


25 


50 


95 


40 


ಉಳ್ಳ್ಯು 


ಉಳುವಲು (ನಾ). ದಾಟುವ ಜಾಗ; ಕಡಕಲು: ಹಿತ್ತಿಲ ಬಾಗಿಲಿ 
ನಿಂದ ಹೊರಟು ಹಿತ್ತಿಲ ಉಳುವಲನ್ನು ದಾಟ, ಶಿವಮೊಗ್ಗೆಯ ಮೋಟಾ 
ರನ್ನು ಹಿಡಿಯಲು ಧಾವಿಸಿದ್ದ (ಬೆಳುಮ. ೨೬೪). 
[ದೇ. ॥ ತುಳು. ಉರುವೇಲ್‌] 
ಉಳುವೊಳ್ಳಲ್‌ (ನಾ). ಉಳುವ ಮನೆತನದವರು ; ಒಕ್ಕಲುತನದ 
ಮನೆ; ಆರಂಬದ ಕುಳ: ಬಲರಾಮನನು ಬಾಳಲೆಗೊಂಡವನ ಕರತ 
ಳದ ಹಲಾಯುಧ ಸಹಿತ ಛಲದಂಕ. ಕೇಳ್ನಿನ್ನ ತೆರಿಗೆಯ. ಹಳ್ಳಿ ಯೊಳುಳು 
ವೊಕ್ಳ ಲ ಮಾಡುವೆವು [ಕೇಮಿಸಂ. ೨೬-೯೮). 
[ಉಳು. (ಆ. ಉಪ್‌) + ಒಕ್ಕಲ್ಫ್‌) 
ಉಳುಹು "ಉಟೀಪು? ನೋ. 
ಉಳೂಕೆ "ಉಲೂಕ? ನೋ. 
ಉಳೆ (ನಾ). ಜಿಂಕೆ; ಚಿಗರೆ: ರಾತ್ರಿ ಉಳೆಗಳ ಹಿಂಡುಗಳೇ ಬಂದು 
ಬೆಳೆಯನ್ನು ಪುಡಿ ಎಬ್ಬಿಸಿದುವು (ಬಾಳಿಗಿ. ೧೧೩). 
(ದೇ. ॥ ತಮಿ. ಉಲ; ತುಳು. ಉರೆ, ಉಳಿ; ಪರ್ಜಿ. ಉಜುಪ್‌ ; 
ತೆಲು. ಡುಪ್ಪಿ; ಗೊಂಡಿ. ಡುಪ್ಪಲ್‌) 
ಉಳ್ಳ "ಉಲ್ಭ' ನೋ. 
ಉಳ್ಳು, (ಕ್ರಿ). ೧. ಕಣ್ಣು ಕೋರೈಸು; .ಅತಿಪ್ರಕಾಶವಾಗು: 
“ಉಳ್ಳು - ದೀಪ್ತೌ (ಪ್ರಕಾಶಿಸು), ದ್ರವೈೇ ಚ (ಉಲ್ಯ)`? (ಶಮಧಾ) ; 
ಪೊಳೆದುಳ್ಳುವ ಕುಡುದಾಡೆಯ ಪೊಳೆಪು`(ಪಂಪಭಾ. ೬-೫೯) ; ಪಗಲುಳ್ಳೆ 
ಮುಳ್ಳುವಂದದಿನೊಗೆವ ಗದಾಶಲ್ಯಮುಳ್ಳೆ (ಗದಾಯು. ೮-೧೨) ; 
ನೋಟ್ಟರ ಕಣ್ಮುಳ್ಳಿ ವಿಯಚ್ಚರ ಕಿರೀಟರತ್ನಾಂಶುಚಯಂಗಳೊರ್ಮೆ 
ಮಿಜುಗಿದುವು (ಚಂದ್ರ. ೬-೧೬). ೨. (ಆಲಂ) ಚುಚ್ಚು; ವೇದನೆ 
ಯುಂಟುಮಾಡು : ಪ್ರಳಯದುಳ್ಳಮುಳ್ಳುವಂತೆ ತನ್ನೆಚ್ಚಂಬು ಮುನಿ 
ಕುಮಾರನ ಕಣ್ಕೊಳಮೆರ್ದೆಯೊಳಮುಳ್ಳೆ (ಪಂಪೆಭಾ. ೧-೧೧೧ ವೆ); 
ಕಳ್ಳರಂ ಕಂಡಂತಳ್ಳದೆ ಕಣ್ಮೊಳಗಣ ಕಸವಿನಂತುಳ್ಳದೆ (ಧರ್ಮಾ ಮೃ. 
೭-೧೦೫) ; ದಾರುಣಮಂ ಶರಶಲ್ಯಮನೋರಂತಿರೆ ಪುಣ್ಣೊಳುಡಿದು ಬಿಡ 
ದುಳ್ಳು ವುದೆಂ (ಕಾವ್ಯಾವ. ೬೦೪). [?) 
ಉಳ್ಳು, (ಕ್ರಿ). ಬಾಗು; ಕುಗ್ಗು: ಪೋಗದಿರೆಂದು ತಾಗಿ ರಥಮಂ 
ಸೆಡೆದುಳ್ಳದೆ ಪತ್ತಿ ಮುತ್ತಿ ಚೆಲ್ವಾ ಗರ ತನ್ನ ಚಾಸದ ಪರಿಶ್ರಮಮಂ ನೆಜಕ 
ತಾರ (ಧ ರ್ಮಾಮೃ. ಬಿರುದರೊಳಾಂತು ಕಾದಿ 
ಸೆಡೆದುಳ್ಳೆ ನೆ... ಯುದ್ಧ ದೊಳ್‌-- (ಧರ್ಮಾಮೃ. ೧೩-೧೧೩). IP ಈ 
ಶಬ್ದ ಬ್ಬ ನೀಬುದನ: ಅಪಲಿಖಿತವಿರಬಹುದು. 
(ದೇ. ॥ ತಮಿ. ಉಳುಕ್ಕು] 
ಉಳ್ಳ (ಕ್ರಿ). ಪ್ರವಾಹವಾಗಿ ಹರಿ; ಧಾರೆಯಾಗಿ ಸುರಿ; ಸ್ರವಿಸು: 
ಓರೊರ್ಮೆ ಧಾರಾಗೃಹಾಂತರಾಳೆದೊಳಂತುಮಿಂತುಮುಳ್ಳುವ (ಪಾಕಾಂ. 
ಉಣ್ಮುವ] ಹಿಮಾಂಬುಧಾರೆಗಳ್‌ (ವರ್ಧಪು. ೪-೫೭ ವ); ನೋಡುವ 
ಚೆಲ್ಹುಮುಂ ನುಡಿವ ವಾಕ್ಮಮುಮಂ ಮನದುಳ್ಳಿದ [ಪಾಠಾಂ. ದೊಳ್ತನ, 
ಉಕ್ಕಿದ] ಕ್ಕಜಕಿಂ ಕೂಡುವ ಸೌಖ್ಯಮಂ ತನಗೆ ಬಂದ ಮಹೋನ್ನತ 
ಸಂಪದಂಗಳಂ (ನಂಬರ. ೧೧-೧). 0 ಇದು "ಒಟ್ಟು- ಪ್ರವಾಹೇ? 
ಎಂಬ ಧಾತುವಿನ ಇನ್ನೊಂದು ರೂಪವಿರಬಹುದು. [1] 
ಉಳ್ಳ್ಳು, ಉಳುಕ್ಕು: (ನಾ). ಆಕಾಶದಿಂದ ಕೆಳಗೆ ಬೀಳುವ ತೇಜಃ 
ಪುಂಜವಾದ ವಸ್ತು: “ಉಳ್ಳು - ದೀಪ್ತಾ (ಪ್ರಕಾಶಿಸು), ದ್ರವ್ಮೇ ಡ 
(ಉಲ್ಯ) ೫ .(ಶಮಧಾ) ; ಅಂಬರದಿಂದುಳ್ಳುವುಳ್ಳುಮಂ ಫೋಲ್ಲು ಶರಂ 
(ಆದಿಪು. ೧೨-೯೦) ; ಹಗಲುಂ ನರಿಗಳೂಳಿದವುಳ್ಳು ಬಿದ್ದುವು (ಬಸಪ. 
೬೦-೧೧). ಉಳುಕ್ಕು : ಥಳಥಳನೆ ಹಗಲುಳುಕು ಬಿಳ್ಳುವು (ಸಾಳ್ವಭಾ- 
[ಆ ಸಂ. ಉಲ್ಯಾ] 


೧೩-೧೪೬); 


೧೧-೩೪). 


ಉಳ್ಳ 


ಉಳ್ಲೊಡೆ (ನಾ). ಒಳದೊಡೆ; ತೊಡೆಯ ಒಳಭಾಗ: ಬಳಿಕ ನಿಜ 
ಸಿದ ಪೊಸಪೊಂಗೆಲಸದ ಯೂಪಸ್ತಂಭಂಗಳ ಭಂಗಿಯನನುಕರಿಸಿದುವು 
ಳ್ಹೊಡೆಯಾ ಕಮಲದಳಾಂಬಕಿಗೆ(ಜಯಕಾ. ೩-೩೦). [ಉಳ್ಳ್‌* ತೊಡೆ] 
ಉಳ್ಳಂಜರಿಸು (ಕ್ರಿ). ಒಳಗೆ ಹೆಣೆದುಕೊ : ಕೊರಲೊಳ್‌ ಯಜ್ಞೋಪ 
ವೀತಂ ಪೊಳೆಯೆ ಬರಿಗಳೊಳ್ತೋಣಜುತಿರ್ಪೆಲ್ಗಳುಳ್ಬಂಜರಿಸಿರ್ದಂತೆಯ್ದೆ 
ಬೇರ್ಪಟ್ಟಿರೆ (ಕಾದಂಪೂ. ೨೪೦). [ಉಳ್ಳ್‌ + ಪಂಜರ + -ಇಸ್ಕು] 
ಉಳ್ಳಿ (ನಾ). ಸತ್ಯ: “ಸತ್ಮಮೆಂಬುದು ಉಳ್ಮೆ” (ತತ್ತ್ವಪ್ರ. ೩೧೩); 
ಸತ್ತ್ವಮೆಂಬುದು ಕರ್ಮಂಗಳುಳ್ಳಿ (ತಸೂವೃ. ೨೮೭). 
[ಉಳ + -ಮ್ಮೆ. / ತಮಿ. ಉಣ್ಮೈ] 
ಉಳ್ತಳಿಸು (ಕ್ರಿ). ತವಕಿಸು (?) : ಸುಲಳಿತಮಪ್ಪ ಸತ್ಕುಲಕೈಣೆಯಾದತಿ 
ರೂಪಿನೊಳ್‌ ವಿಳಸಿತಮಪ್ಪ ಶ್ರೀಯು ಸಿರಿಯೊಳ್‌ ನೆಲಸೊಪ್ಪುವ 
ಧರ್ಮದೊಳ್‌ ಪಳಯಿಪ ಸತ್ಯವಾ ವಿಮಳೆ ಸತ್ಯಕೆ ಸೇರುವ ಕೀರ್ತಿಗುಳ್ವಳಿ 
ಸುವ ಮೋನಮಂ ಪರಮ. ಕಾರಣಿಕಂ ಮದನಾಂಗನಾಶನಾ (ನೀತಿಸಾ. 
೧೬೩). [ಉಳಿ + ಪಳಿಸು?] 
ಉಳ್ಳಂ (ನಾ). ಮನಸ್ಸು; ಹೃದಯ. "ಉಳ್ಳಂಜಿಸು' ಪರಾ. 
[ಆ ಶಮಿ. ಉಳ್ಳಮ್‌ ?) 
ಉಳ್ಳಂಜಿಸು (ಕ್ರಿ). ಮನದೊಳಗೆ ಭಯವನ್ನುಂಟುಮಾಡು : ಅಸಿ 
ರತ್ನಂ ಚಕ್ರರತ್ನಂ- ನವನಿಧಿ ಪಲವುಂ ವಿದ್ಯ. ಕೈಸಾರ್ದುವುಳ್ಳಂಜಿಸಿದೆಂ 
ದಿಕ್ಬಾಲರಂ (ಪಂರಾಮಾ. ೯-೧೭೭); ಉಳ್‌... ಉಳ್ಳಂಜಿಸು, 
ಉಳ್ಳಲರ್‌, ಉಳ್ಳಳ್ಳು . . . ಧಾತುವಿನ ಪೂರ್ವದಲ್ಲಿ ಹತ್ತಿರುವುದನ್ನು 
ಕಾಣುತ್ತೇವೆ (ಸಮಾಲೋ. ೨೪೪). [ಉಳ್ಳ್‌ + ಅಂಜಿಸು] 
ಉಳ್ಳಂಬಿರಿಸು (ನಾ). (?) : ಸೋಮಶೇಖರನು ದುರ್ಗದ ದೊರೆಯ 
ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ತುಕೊಂಡು ಎರಕದ ಕಠಾರಿಯನ್ನು ಉಳ್ಳಂ 
ಬಿರಿಸಿಗೂ ಎಸೆಯಲು ದುರ್ಗದ ರಾಜನು ಅದನ್ನು ಕೈಯಲ್ಲಿ ಹಿಡಿದು 
ಕೊಂಡನು (ಚಿತ್ರಪಾ. ೫೩). [?) 
ಉಳ್ಳಿ ಗಾಯಿ (ನಾ). ೧. ಉರುಳುಗಾಯಿ (ಉಕ.8). ೨. ಅರ್ಧ 
ಹಣ್ಣಾದ ಮಾವಿನಕಾಯಿ (ದಕ. $). 
[ಉಳ್ಳ (ಆ ಉರುಳು) + ಕಾಯ್ಕಿ (ಆ ಕಾಯ್ಕ್‌)] 
ಉಳ್ಳರಲ್‌, "ಉಳ್ಳಲರ್‌ ನೋ. 
ಉಳ್ಳರಲ್ಕ್‌ "ಉಳ್ಳಲರ್ಕ್‌'` ನೋ. 
ಉಳ್ಳರಿತ (ನಾ). ಸತ್ಯುಪ್ರಜ್ಞೆ; ಒಳಜ್ಞಾನ: ನಾನೂ ಆಹುದೆಂಬ 
ಉಳ್ಳರಿತದ ಸಾರಸಾರೃಕತೆಗೆ ಮಾಯಾಮುಕ್ತಿಯಾಗಿ (ಮಂತ್ರಶ. 
[we + ಅರಿತ (ಆ ಅಜ್‌ತ)] 
ಉಳ್ಳಲರ್‌,, ಉಳ್ಳರಲ್‌, (ಕ್ರಿ). ಒಳಗಿನಿಂದ ಅರಳು; ಚಿನ್ನಾಗಿ 
ಅರಳು: “ಬೀಗಿ ಬೆಳೆದುದನು ಕವಿಗಳ್‌ ಬೇಗದಿ ತಾನುಳ್ಳಲರ್ದು 
ದೆಂಬರ್‌” (ಕವಿಕಂ. ೨೭೦); ಕೋಕನದ ಕುಲಂಗಳುಳ್ಳಲರ್ದುವೆಂಬಿನ 
ಮಂದೊಗೆದಂ ದಿವಾಕರಂ (ಪಂಪಭಾ. ೩-೮೪) ; ಅಲರ್ದಿರಬೆ ಮುಕುಳಿತ 
ಮಾಗದುಳ್ಳಲರ್ದ ಬಿರಿಮುಗುಳೊಳ್‌ ಭರಡಿಂ ಪೊಕ್ಕು (ಗಿಂಕ. 
೩-೧೦೩ ವೆ); ಮೆಲ್ಲೆ ಲರಿಂದುಳ್ಳಲರ್ದ ಮಲ್ಲಿಗೆಯ ಮಕರಂದದೊಡವೆರೆದ 
(ಕಾಜಕೇ. ೨-೭೬ ವ); ಉಳ್ಳಲರ್ದ ಕೆಸರ್ಮಲ್ಲಿಗೆಯ ತಾಯ್ತೇರ್‌ 
ತಳದಿಂ ಮುಜಯೆ (ರಾಮಾಶ್ಚ. ೧೧-೨೧) ; ಉಳ್ಳೆರೆಲ್‌, : ಪೆಂಪು 
ವೆತ್ತಗಟ್‌' ಜಿಸರುಹಮುಳ್ಳರಲ್ಲು ಸಿರಿ ಕಣ್ಣೆಜ್‌ದಂತಿರೆ (ಪಂರಾಮಾ. 
೩-೩೫). "ಒಳ್ಳಲರ್‌' ಪರಾ. [ಉಳ್ಳ್‌ + ಅಲರ್‌] 


೯೬-೮). 


೧೦೦೫ 


15 


20 


23 


35 


ಉಳ್ಳಿ] 


ಉಳ್ಳೆಲರ್‌,, ಉಳ್ಳ ರಲ್ಮ್‌ (ನಾ). ಪೂರ್ಣ ಅರಳಿದ ಹೂವು: 
ವರಭವ್ಯಾನನ ಪದ್ಮಮುಳ್ಳಲರಲಜ್ಞಾನೀಕ ನೇತ್ರೋತ್ಚಳಂ (ಎಕ. 11, 
೧೧೭-೬೨ ; 1173) ; ಗುರುಕುಚದಂಡಮಂ ಸ್ತಬಕಮುಳ್ಳಲರ್ಗಳ್‌ 
ನಗೆಗಣ್ಣಳಂದಮಂ ಧರಿಯಿಸೆ (ವ ರ್ಧ೯ ಘು. ೪೨೯); ಉಳ್ಳಲರ ಜೇನ್‌ 
ಗುಡಿದು ಮರಿದುಂಬಿ ಕೂಗಿ (ಕಎಫು. ೪9). ಉಳ್ಳೆರಲ್ಸ್‌ : ತನಯನ 
ಮೊಗದಾವರೆಯುಳ್ಳರಲೊಳ್‌' ತನಿವಾಲಂ ಕಜಕವೆನ್ಸೀ ನೆಲೆಮೊಲೆಗನು 
`ರಾಗದಿ ಕಂಚುಕಮಂ ಕಟ್ಟುವ ಸೈ ಪೆನಗೆಂದಹುದೊ (ಜಯಕಾ. ೨-೩೮) ; 
ಮಗಮಗಿಸಿತ್ತು ತೋಳ ಮೊದಲಾನನಮುಳ್ಳರಲಾಯ್ತು ಕಣ್ಮಲರ* ಮಿಗೆ 
ನಿಡಿದಾಯ್ತು (ರಸರ. ೧-೨೨) ; ಪಯೋಜನಿಗುಳ್ಳ ರಲಿಂಪುವೆತ್ತ ಸಂಪಗೆ 
(ರಾಜಶೇ. ೧೦-೩). "ಒಳ್ಳಲರ್‌' ಪರಾ. [ಉಳ್‌, + ಅಲರ್ಕ) 

ಉಳ್ಳಲರ್ಚು (ಕ್ರಿ). ಚೆನ್ನಾಗಿ ಅರಳಿಸು ; ವಿಕಾಸಗೊಳಿಸು-: ಜನನೀ 
ನಯನಾಬ್ಜ್ದಮನುಳ್ಳ ಲರ್ಚಿ ವಿಸ್ತಾರಮನೋರಥಾಂಗಮನೊಣರ್ಚೆ 
(ಪುಷ್ಪಘು. ೧೦-೧೬). [ಉಳ್‌ + ಅಲರ್‌, + -ಚು] 

ಉಳ್ಳಳುಕು "ಉಳ್ಳಳ್ಳು' ನೋ. | 

ಉಳ್ಳಳ್ಳು, ಉಳ್ಳಳುಕು (ಕ್ರಿ). ಅಂತರಂಗದಲ್ಲಿ ಹೆದರು ; ಮನಸ್ಸಿನಲ್ಲಿ 
ಭಯಪಡು ; ಹಿಂಡಿಗೆ: ನೆಲನುಂ ಸರ್ವಸ್ವಮಂ ಕೊಟ್ಟಡಿಗೆಜಗಿದನಾ 
ಪಾಣ್ಮ್ಮನುಳ್ಳಳ್ಳಿ ಬೇಗಂ (ಸೌಇಇ. ೫%, ೪೯-೨೫; 10777) ; ಚಿತ್ತ 
ದೊಳುಳ್ಳಳ್ಳುತ್ತಂ ನಿಲಲ್ಬಾರದೆಸಿಸುವ ನೋವಿಂಗೆ ಚೆ ಬ್ಬ ಳವೋ ಗಿ 
(ಧರ್ಮಾಮೃ. ೧-೧೪೪) ; ಜಗದ್ವಲಯಕ್ಕೊರ್ನುಡಿಕಾಜನಾದನನಯಕ್ಕು 
ಳ್ಳಳ್ಳಿ ಸಂಗ್ರಾಮದೊಳ್‌ ಕಲಿಯಾದಂ ವಿಪರೀತ ಜಾತ ಚರಿತಂ (ಕಾವ್ಯಾವ. 
೨೬೧) ; ಅಳುರ್ವತನುಸಂತಾಪಕ್ಕು ಳೃಳ್ಳಿ ನಲ್ಲವಳ್‌ (ವರ್ಧಪು. ೪-೭೦). 
ಉಳ್ಳಳುಕು: ಕೇಳ್ದು ಭೀತಿಯಿಂದನ್ನಡುಗುತ್ತುಮುಳ್ಳಳುಕಿ ಕಾವ 
ಬುದ್ಧಿ ಯನೊಲ್ಲದಂತು (ಧರ್ಮಾಮೃ. ೧೩-೧೪೨). [ಉಳ್ಳ್‌ * ಅಳ್ಳ್ಯು] 

ಉಳ್ಳಾಡು (ಕ್ರಿ). ಉರುಳಾಡು : ಬೆಳ್ಳಗೆ ಇರುತಿಹುದು ಉಳ್ಳುಡಿ 
ಬರುತಿಹುದು ಸುಳ್ಳಲ್ಲ ಸತಿಯರಳಿಸುವದು ಕವಿಗಳಲಿ ಉಳ್ಳವರು ಪೇಳಿ 
(ಸರ್ವಜ್ಞ. ೨೦೯೭). [೮ ಉರುಳ್‌ + ಆಡು] 

ಉಳ್ಳಾತ (ನಾ). ಉಳ್ಳವನು ;'ಧನಿಕ; ಹಣವಂತ: ಉಳ್ಳಾತಂ 
ಕಾಳ್ಗೆಡದೊಡಮೊಳ್ಳಿತ್ತೆಂದೆಂಬರೆಯ್ದೆ ಬಡವಂ ಪಿರಿದಂ ಒಳ್ಳಿತ್ತಂ ನುಡಿ 
ದೊಡಂ ಪೊಲ್ಲೆಂಬರ್‌ ಕಸ್ಟಮಲ್ಲವೇ ದಾರಿದ್ರ 9 (ಧರ್ಮಪ. ೫-೧೫). 

[ಉಳ + ಆತ] 

ಉಳ್ಳಾಳ್‌ (ನಾ). ಇರುವ ಶೂರರು, ಸಮರ್ಥರು: ಕಾಳನು 
'ಷುತ್ಮು ಗ್ರಮಹಾಕಾಳನುಮೆಂಬರ್‌ ಕಿರಾತರಾಜರ್‌ ತಮ್ಮುಳ್ಳಾಳುಮನು 
ರ್ಕಾಳುಮನೊಳ್ಳಾಳುಮನೊಡಗೊಂಡು ಬಂದು ತಾಗಿದರಾಗಳ್‌ 
(ಜೀವಸಂ. ೫೮-೪೦). (we, + ಆಳ್‌) 

ಉಳ್ಳಾಲ (ಕ್ರಿ). ಒಳಗೇ ಆರು; ವಾಸಿಯಾಗು; ಮಾಯು: 
ಬೆಂಕಿಯಿಂ ಸುಟ್ಟಿ -ಪುಜ್ಮ್ನುಳ್ಳಾಜುಗುಮಾಅದಾ ನಾಲಗೆಯಿಂ ಸುಟ್ಟಿ ಕಲೆ 
(ಕುಅಳ್‌. ೧-೧೩-೯). [we + ಅ] 

ಉಳ್ಳಿ, (ನಾ). ಈರುಳ್ಳಿ ಅಥವಾ ಬೆಳ್ಳುಳ್ಳಿ: ಎರಡುಳ್ಳಿ ಹಿಂಗು 
ನಿಂಬದ ತಿರುಳಾಡಿನ ಬೆಣ್ಣೆ ಬೇಪಿನೆಣ್ಣೆಯಂ ಬಿತ್ತರದಿಂ ನೆಯ ನಿಲೆ 
ಕುದಿಯಿಸುಗೆ (ಲೋಕೋಷ. ೭-೬೮) ; ಪಲತೆಜದ ಮಾಂಸಮಂ ಸಲೆ 
ಮೆಲಲಕ್ಕುಂ ನುಗ್ಗಿಯುಳ್ಳಿಯೆಂಬಿವನೆಂತುಂ ಮೆಲಲಾಗದೆಂದೆ ಪೇಟ್ವರ್‌ 
(ಸಮಪ. ೧೪-೧೩೮); ಉಳ್ಳಿ ಮೆಆತಿವುತಿರೆ ಕಂಪು ಬಸವನ ನಾಸಿಕಕ್ಕೆ ತೀಡು 
ತ್ತ್ರಮಿರೆ (ಬಸರ. ೧೧-೪೩) ; ಶುಂಠಿಯ ಹಾಕಿ ಅದಕುಳ್ಳಿ ಮೆಣಸು ಜೀರಿ 
`ಗೆಯ ಮರ್ದಿಸಿ (ಸೂಪಕಾ. ೪-೩) ; ಉಳ್ಳಿತಿಂದವಗೆ ಉಳುಕಿತು (ಗಾದೆ). 

(ದೇ. ॥ ತಮಿ. ಮಲ. ತುಳು. ಉಳ್ಳಿ ; ತೆಲು. ಕೋಲಾ; ಪರ್ಜಿ, 

ಉಲ್ಲಿ ; ಗೊಂಡಿ. ಉಲ್ಲೇ ; ಉನಿ. ಊಲ್ಲಿ] 


ಉಳ್ಳಿ 
ಉಳ್ಳಿ "ಉರುಳ್ಳಿ' ನೋ. 
ಉಳ್ಳಿಕಾಯ್ಸ (ನಾ). ಒಂದು ಮನೆತನದ ಹೆಸರು (?):. ಪೂರಿತ 
ವಂಸದ ದೋರಯ್ಕರುಳ್ಳಿ ಕಾಯ್ತ ಕೊಂಗೊಣಿವರ್ಮ್ಮ ಧರ್ಮ್ಮ (ಎಕ. ೪, 
ಹಾಸನ. ೧೮೫-೪ ; ?). [ಉಳ್ಳಿ ? * ಕಾಯ್‌?) 
ಉಳ್ಳಿಕ್ಕೆಲ್‌ (ನಾ). ಒಂದು ಊರಿನ ಹೆಸರು: ಶ್ರೀ ಉಳ್ಳಿಕ್ಕಲ್ಲೊರ 
ವಡಿಗಳ್ನೋನ್ತು (ಎಕ. 1, ೬-೧; 700). [ಉಳ್ಳಿ ? * ಕಲ್‌?) 
ಉಳ್ಳಿಗಡ್ಡ (ನಾ). ಈ (ನೀ)ರುಳ್ಳಿಯ ಬೇರಿನಂತಹ: ಹರುಕಲಾದ 
ಗಡ್ಡ : ಎಲೆವೆಲೆವೊ ಮಾರುತಿಯುಳ್ಳಿ ಗಡ್ಡದ ಹಲಿದಲೆಯ ರಣಮೂಢ 
ಸಿಲುಕಿದೆಲಾ (ಕುವ್ಶಾದ್ರೋ.- ೧೩-೬೧) ; ಬಿಟ್ಟಿಜೆಗಂಟು ಕಿವಿಯೊಳಿಟ್ಟ 
ಕುಂಡಲ ಉಟ್ಟ ಧೋತ್ರವು ಉಳ್ಳಿ ಗಡ್ಡ ಮಟ್ಟ ಬೆರಲ ದರ್ಭೆಯಿಂ 
` ಕೃತಕದ್ವಿಜನಿಟ್ಟಣಿಸಿದ ಸಭೆಯಿಂದ (ನೇಮಿಸಂ. ೨೩-೨೭೩). 
[ಉಳ್ಳಿ, * ಗಡ್ಡ] 
ಉಳ್ಳಿಗೆಡ್ಡೆ (ನಾ). ಈ (ನೀ) ರುಳ್ಳಿಯ ಗೆಡ್ಡೆ: ಉಳ್ಳಿಗೆಡ್ಡೆಯಲ್ಲಿ 
ಕಾಂಡವು ಬಲು ಸಣ್ಣದು (ಸಸ್ಯಶಾ. ೨೭). [ಉಳ್ಳಿ + ಗೆಡ್ಡೆ] 
ಉಳ್ಳಿಡು (ಕ್ರಿ). ಒಳಗಾಗು; ಒಳಗೊಳ್ಳು : ಕೇಸವಭಟ್ಟರುಳ್ಳಿಟ್ಟ 
ಸಜ್ಜಿಯ ಕಯ್ಮಲ ಪೊನ್ನರ ಕೊಟ್ಟು (ಎಕ. 1%, ಗುಂಡ್ಲು ಪೇ. ೯೩-೩೦; 
1049) । ಉಳ್ಳಿ ಟ್ಟಿ ಮೂನೂರ್ವ್ವರುಂ ಸೂಳೆಯರುಂ ಪೆಮ್ಮಾಳರಾನುಳ್ಳಿಟ್ಟ 
ಮೂನೂರ್ವ್ವರುಂ ವಹುದಿದಕ್ಕೆ ಸಾಕ್ಷಿ (ಎಕ. ೫, ಶ್ರೀನಿವಾ. ೧೬-೫ ; ?). 
[ಉಳ + ಇಡ್ಡು. / ತಮಿ, ಉಳ್ಳಿಡು] 
ಉಳ್ಳಿ ಮಾವು (ನಾ). ಮಾವಿನಲ್ಲಿ ಒಂದು ಬಗೆ: *ಕಪಿಸರಸಾಢ್ಕಃ - 
ಉಳ್ಳಿಮಾವು? (ಓಷಧಿ. ೨೬). (ಉಳ್ಳಿ, * ಮಾವು] 
ಉಳ್ಳುಗುರ್‌ (ನಾ). ಒಳ ಉಗುರು ; ಉಗುರಿನ ಒಳಮೈ: ತನು ತನಿ 
ಗೆತ್ತೆ ಚಂಡು ಮಿಡುಕುತ್ತಿರೆ ಪೊತ್ತೆಳಗೊಂಬನುಳ್ಳು ಗುರ್‌ [ಪಾಳಾಂ. ಸೆಳ್ಳು 
ಗುರ್‌, ಬೆನಲ್ಳುಗುರ್‌] ಸೊನೆವಿಡೆ ತಾಗಿ. ಸೂಗೆರಿಸೆ ಕಂಠದ ತುಪ್ಪುಟ 
ಪಾಂಗ ಕಾಂತಿ ಕೆಂಪಿನ ಪಸರೆಕ್ಕೆ ಪಕ್ಕುಗುಡೆ(ಳೀಲಾವೆ. ೬-೧೧೯). 
[ಉಳ + ಉಗುರ] 
ಉಳ್ಳುಡೆ (ನಾ). ೧. ಒಳಗಿನ ಉಡುಪು ; ಅಂತರೀಯ : *ಉಳ್ಳುಡೆ 
ಪಟ್ಟಿಣಿಗೆಯುಂ ವಸ್ತ್ರಮಕ್ಕುಂ ೫ (ಕನಿಕಂ. ೧೭೪) ; ಅವಯವದಿಂದಮೆ 
ದೇವಾಂಗ ವಸ್ರ್ರದುಳ್ಳುಡೆಯನಾಕೆಯೋಸರಿಸುವ ಸೂಸುವ ಹಾರಲತೆಯ 
ನಳವಡಿಸುವ ಭಂಗಿಯೆ. ಮದನರಾಜ ರಾಜ್ಯವಿಳಾಸಂ (ಆದಿಪು. ೯-೩೬) ; 
`ಬೆಂಬಿಡಡೊಯ್ಸನೊಯ್ಯನನುಳ್ಳುಡೆ ಕಟಸೂತ್ರದೊತ್ತಿನೊಳೆ ಜ್ಯೋಲ್ಡಿ ಕೆ 
ನಾಣ್‌ ತಲೆದೋಜಕಿ. .. ಡಕ್ಕೈಯೊಳಟ;ಜವಾಗೆಯ್ಸಾಡಿದಳ್‌ (ಪಂಪಧೂ. 
೪-೯೦); ಪೊಂಗಳಸಂಬೊಲಿರ್ದ ಪೆರ್ಮೊಲೆಯ ಲತಾಂಗೆದುಳ್ಳುಡೆಯ 
ತೆಳ್ಟಸಿಜಿಂದುನಿಭಾಸ್ಕ ದಂಗನಾವಳಿ ನೆರೆದಂದು ಬಂದುದು (ಧರ್ಮಾಮೃ. 
೧೬-೧೬); ` ಕು ಚ ವಸ್ತ್ರ ಮಂ ತೆಗೆಯೆ ಸಾವನ್ನಂ ನಗುತ್ತಿರ್ಪಳುಳ್ಳುಡೆ 
[ಪಾಠಾಂ.' ಸಡಿಲ್ದುಡೆ]ಯಂ ಮೆಲ್ಲನೆ ಲೀಲೆಯಿಂ ಸೆಳೆದೊಡೆನ್ನ ಸಸ್ಪಹಂ 
ಕೊಳ್ಳವೊಲ್‌ ಕಡೆಗಣ್ಣಿಂದಮೆ ಕೂಂಕುವಳ್‌ (ಲೀಲಾವ. ೨-೧೦೫) ; 
ಬೆತ್ತದ ಕಂಕಣ ಬಳಪದೋಲೆ ಕುರುಳ್ಗಳವಟ್ಟ ಕಾಡಹೂ ಕತ್ತರಿ ಹೀಲಿ 
ಯುಳ್ಳುಡೆ... ಮನಂಗೊಳೆ ಪುಳಿಂದಿಯರೊಪ್ಪುವರ್‌ (ವಶಕು. ೪-5೭). 
[ಉಳ + ಉಡ್ಕೆ] 
ಉಳ್ಳೆಅಗು (ಕ್ರಿ). ಒಳಕ್ಕೆ ಬಾಗು (?): ಅಳಿದ ಅಣಿಗಡಿ ಕಡಿದ 
[ಕುಳ] ಗಡಿ ಬಡಗಲು ಉಳ್ಳಿಆಗಿದ ಅಣೆ (ಕಣ. 1, ೩೭-೧೦ ; 1408). 
[) 
ಉಳ್ಳೊಳ (ನಾ). ಗದ್ದಲ;. ಕೋಲಾಹಲ: ಬೇಂಟಿಗೆ ಪೊಜ 
ಮಟ್ಟು ಪರಿಯತಾಣಕ್ಕೆ ವಂದು ಬೇಲಿಯ ಕೆಲದೊಳಲ್ಲದೆ ಪೆಜಗಣುಲಿ 
ನಿಂಗಮುಳ್ಳೊಳಕ್ಕಂ ಗೆಂಟಾಗಿ ಬೀಡೆಂ ಬಿಡಿಸಿ (ಪಂಪಭಾ. ೫-೪೭ ವ) ; 


೧೦೦೬ 


5 


25 


45 


ಉಳಾಸು 


ದೆಸೆಕಿವುಡುನೀಲ್ವಿನಂ ತೆರೆಮಸಗಿದ ಮುನ್ನೀರೆ ಪೆರ್ಚಿದುಳ್ಳೊಳಮು 
ಬೆರ್ಚಿಸಿ ಕಾರಮುಗಿಲ ಮೊಳಗಂ ಮಸುಳಿಸಿ ಪೊಣ್ಮೆತ್ತು ಬೃಂಹಿತಂ ಕಾನನ 
ದೊಳ್‌(ಪಂರಾಮಾ. ೧೦-೧೫೭); ನಭಕ್ಕೆ ತೂಂತಿಟ್ಟಿ ವೊಲಾಗೆ ದಳ್ಳಿಸಿದುದಾ 
ಪಡೆಯೊಳ್‌ ಪೊಟಪಫೊಣ್ಮುವುಳ್ಳೊಳಂ (ಪಂರಾಮಾ. ೧೨-೯೬). 
[< ಸಂ. ಉಲ್ಲೋಲ] 

ಉಳ್ಳೋವಣ (ನಾ). (?) : ಒಳಗುಳ್ಳೋವಣಮಮರ್ದಿರೆ [ಪಾಕಾಂ. 
ಳೋವಣ್ಣಮರೆದಿರೆ] ಚಳನಂ ಪೊಲಗೆಸೆಯೆ ಬೆಳಪನೆಯ್ದುವ ಬೆಳಗಂ 
ಪೊಳೆವ ಸುಲಿವಲ್ಲೆ ಮಸುಳಿಸೆ ವಿಳಾಸದಿಂ ದರ್ಭಶಯನ ತಳಗತನಾದಂ 
(ಕಾವ್ಯಾವ. ೨೪೬). [?) 

ಉಕೀಲ್‌ (ನಾ). (?): ಉಜಕೀಲಿಚ್ಚಿದವಂಬುವಾಳ್ಬಲಗೆಯುಳ್ತ 
ಟ್ಟುಟ್ತು (ಸೌಇಇ. 2-1, ೩೯೨-೩ ;'8ನೆಯ ಶತ). ಗ ಈ ಶಬ್ದ “ಉರ 
ಕೀಲ್‌ ' ಎಂದಿದ್ದಿರಬಹುದು. ಉರದ * ಕೀಲ್‌ - ಎಡೆಯ ಕೀಲು 
ಗಳು ಎಂಬರ್ಥವಾಗುತ್ತದೆ. ಕ್ವಚಿತ್ತಾಗಿ ಸಂಸ್ಕೃತದ ರೇಫಕ್ಕೆ 
ಕನ್ನಡದಲ್ಲಿ ಶಕಟರೇಫ ಬರುವುದುಂಟು. [ಉಜ್ಯ* ಕೀಲ್‌] 

ಉಅವ (ನಾ). ೧. ನಂಟ; ಬಂಧು: ತೊಆಕೆದು ನಿಜ ಹಿತೃಮಾತೃಬಾಂಧ 
ವರಜಕಿಕೆಯನು ಸತಿಸುತರ ಹಿತವರ ನೆರವಣಿಗೆಯಾಸೆಯನು ಮೇಣಿಹ 
ಪರದ ಸೌಖ್ಯುವನು ಉಜವನಾನೆಂದೆನ್ನ. ಚರಣದ ಮಜಕೆಯ ಸಾರಿದ ಭಕತ 
ರನು ತಾ ಮಣ್‌ ವೆನೆಂತೆಲೆ ತಾಯೆ (ನಿಭಾಗ. ೩-೧೩-೧೧). ೨. ಹಿರಿಯ ; 
ದೊಡ್ಡವ : ಪಿರಿದೀವಂ ಕಲಿ ಕೂಡೆ ಕೂರ್ಪನುಜುವಂ ನೀಆಂ ಕರಂಭಾ 
ವನಂ (ಲೀಲಾವಿ. ೭-೬೫). [ದೇ. ॥ ತಮಿ. ಮಲ. ಉಅವ] 

ಉಳಿ (ನಾ). ಮೊತ್ತ ; ಗುಂಪು; ಸಮೂಹ: *ಉಜಳಿ [ಪಾಕಾಂ. 
ಪುರುಳಿ]ಯೆನಲ್‌' ಮೊತ್ತ? (ಭಾರನಿ. ೧೫). [?) 

ಉಕ. (ನಾ). ೧. ಪಾತ್ರೆ ಮುಂತಾದುವುಗಳನ್ನು ಎತ್ತರದಲ್ಲಿಡು 
ವುದಕ್ಕಾಗಿ ಹುರಿ ಹಗ್ಗಗಳಿಂದ ಮಾಡಿರುವ ಸಾಧನ; ನೆಲುವು; 
ಉಗ್ಗ(?)..೨. ಮೃಗಗಳನ್ನು ಹಿಡಿಯುವ ಬಲೆ(?): ಉಜ8[ಸಾಕಾಂ. 
ಜಗ ತಾಗಿದ ಮೃಗವು ಒಂದಡಿಯನಿಡುವುದೆ ಆಯ್ಕಾ ? (ಬಸವ. :೭೯೨). 

[ದೇ. 1 ತಮಿ. ಮಲ. ಉಲ ; ತುಳು. ಉರಿ; ತೆಲು, ಉಟ್ಟ) 

ಉತ (ನಾ). ಸೇದುವಿಕೆ; ಹೀರುವಿಕೆ: ಅಜಆಕಿತಂ, ಕಡಿತಂ, 
ಉಲ್‌ತಂ (ಶಮದ. ೨೧೦ ಪ್ರಯೋ). - [ಉಜಕ್ಕಿ + -ತ್ವ] 

ಉಲಂಯಲತ (ಕ್ರಿ). (?).: ನೇಜಿದಿರೆ .ಸಂಕೆರೆವಂದದ ತೆಜದಿಂ ಪೆಜೆ 
ದಿರ್ದ ನಾಗರಜ್ಜುಗಳೆಲ್ಲಂ ಉಯ್‌ ಯೆ ಬಲದ ಕಂಡಂ ಪಜ್‌ವಂಕಿರೆ 
ಪಅಾದು ಕೆದಜ ಬಿಟ್ಟುವು ಕೊಳದೊಳ್‌ (ಕಾಂತಿತ. ೮-೫೧). [1] 

ಉಲಲ್ಲಾಗೆ ? (ನಾ). ಒಂದು ಬಗೆಯ ಸುಂಕ (?) : ವಣ್ಮಾಕ್ಮೇ 
ತಾಸಿ ದತ್ತಾನಿ ಸುಜ್ಯಾ[ನಿ]ಪ್ರಿಟ್ತಿ ೫ ಪೆಅ[ಕು]ಳ[ಕೈ] ಮೊದಲಾಗೆ ಆಂ 
ಗಾಡಿಯುಳಿರ್ಮ್ಮಾನ [ಮೆಣ್ನೆಯು]ಮುಮರಿಸಿನಮುಂ[(ಮೇಣೊ]ರ್ಪ್ರಲಂ 
ಸಕ್ಕರೆ ಇರ್ಪ್ಪಲಂ ಪೆ [ಸೋ] ಳಿರ್ಪ್ರ(ಲಐ]ಯ್ಹಡೆ ಕೊ[ಟಿಕಾ]ಇರ್ಪ್ರ 
ತ್ರೈದಂ"ಉಜಸಿಲ್ಲಾಗೆ ಸಾಲೆ ಒಳುರೇ (ಕಣ. 1, ೨-೧೩ ; 699). ಕ್ಷಿ 

ಉಠಿಸ್ಕು, (ಕ್ರಿ). ಸೈರಿಸು; ಸಹಿಸ್ಸು: “ಉಲ್‌ಸು [ಪಾಠಾಂ. ಉಟಾಸು] 
ಸಹನೇ' (ತಾಳಿಕೊ) ” (ಶಮಧಾ) ; ಚಂದಚಂದದ ಚರಿತ್ರನಲ್ಲ ನಿಲ್ಲು 
ಮಾಣು. ನಿಮ್ಮಿಚ್ಛೆಯ ಪಡೆದವರೆಮ್ಮವರು ಇಂತಹ ದೇವನು ಅಂತಹ 
-ದೇವನು ಎಂಬ ನಾಮ ಉಜ್‌ಸದು (ಅವಚಂ. ೧೧೮-೫೩೬) ; ವಿರಹದಿ 
ಪಾಡುವ ವಿದ್ಮಾಧರವೆಂಗಳಾ ಕಿವಿಗುಜಕಿಸುವ ಗಾವರೆ ದಿಂಟಿಗಳು ಬಾಲೆಯ 
ರಳಲುರಿ ಪೊಳಲುರಿಯುಖಾಸಿತೆಲ್ಲೆಡೆಯಲ್ಲಿ(ಸೊಬಸೋ. ೧೪-೪೫, ೪೬) ; 
ಕುಜುಹುಗೊಂಡರೆ. ನಮ್ಮ ತಾತನು ಉಜಕಸುವನೆ ನಿನ್ನೀ ವಿಕಾರಕೆ ಕಣಕವ 
ನಗ್ನಿಯ ಮಳೆಯನೇ ದಿಟವೆಂದು ಗಜಜದಳು (ಉತ್ತರಾ. ೩೭-೧೨). 

[ಉಂ + ಇಇಸ್ಕು) 


ಉಲಸ್ಸು 


ಉಜಟಿಸ್ಕು (ಕ್ರಿ). -೧, ಹತ್ತಿರ ಸಾರು; ಮುಟ್ಟು ಗ “ಶಫ್ಹಿಸು* 
(ಶಿವಗೀ. ಕೋಶ) : ಶರಭಂಗಳ್‌ ಕೇಸರಿಕೇಸರಂಗಳಂ ಕ್ರೂರಘೋರ 
ಮಾಜಾ೯ರಂಗಳ್‌ ತರುಣಾಖು ಶಾಬಶತಕಂಧರಮಂ ನಖಮುಖದಿ 
ನುಟ್‌ಸಿ ತುಜ್‌ಸಿದುವೊಲವಿಂ (ಪುಸ್ಪಪು. ೧೪-೧೯) ; ಅಕ್ಷಯದಿಂ ನಾದೈವ 
ಚರಿತಂಗೆ ಅಜ್‌ವು ನೆಲಸಿದಗ್ರಾಹಿಸಾಕ್ಷಯ[ದಿನದೈೆ ವಚರಿತಂಗೆ] ಮಣವೆ 
ಉ್‌ಸದ ನಿರ್ಣಯವು (ಶಿವಗೀ. ೧೧೩-೫೫೭); ಮಹಿಜೆಯನು ತಂದಿತ್ತು 
ನಿಜವಿಗ್ರಹವ ರಕ್ಷಿಸಿಕೊಂಬುದೆಂಬುದು ಕುಹಕಿಗೀ ಮಾತು ಆಕಿ ಸದಿಕೆ 
ಬಳಿಕೆಂಬುದೀ ಹದನ (ತೊರರಾ. ೬-೧೦-೨೧) ; ಮಧುರವಚನದಿನುಆ 
ಸುವವೊಲಿಂದ್ರಂಗೆ ಬಿನ್ನಹಮಾಡಿತಮರಗಣ (ತೊ ರರಾ. ೬-೪೯-೧೧): 
೨. ಅನುವರ್ತಿಸು; ಆಸೆಪಡು (?) : ತೆಜವರೇ ಬಾಗಿಲನು: ಪರಸತಿಗು 
ಅಿಸು;[ಪಾಠಾಂ. ಉರಿಸು]ವತಿ ಪಾತಕನು ನೀನೆಚ್ಚ ಅರಿತು" ನಡೆಯದೆ ನಮ್ಮ' 
ನುಡಿವುದು ಗುಣವೆ ನಿಮಗೆಂದ (ತೊರರಾ. ೪-೪-೪೮). 
[ಉಣು + -ಇಸ್ಕು] 
ಉಲಿ (ಕ್ರಿ). ೧. ಇರು; ೆಲಸು; ನಿಲ್ಲು; ಉತ್ತ (ಭೂತಕೃ) : 
ಎನ್ನರುಮನಾದೊಡಂ ತನ್ನೊಳಗಿಡುವುದೆ ನಮಗುಣುವ ಕಾರ್ಯಂ 
(ಪಂಚತಂ.. ೧೪೮-೧೦) ;- ಕೋಪಾಗ್ನಿಯಂ ಬಿಡು `ತಂದೆಯೆಂದು ಧರೆಗು 
ಜುವ ಸಶಿಸುತರ್ವೆರಸಿ: ಪೊಡಮಟ್ಟೊಡೆ (ಹಡಕಾ. ೮-೧೯) ; ಇನಿದು 
ಮೇಣ್‌ ರಿಪುರಾಯನ ಕು ಕ್ಕ ಆಿಸುವರೆ ರಾಧೇಯನಂತಿರಲುಜು 
ವನೊಬ್ಬನೆ ಬೇಹುದಲ್ಲಧಡಿಲ್ಲ ಜಯವೆಂದ (ಕುವ್ಯಾಕ. ೧೬-೩೩); ಬರಿಕ್ಕೆ 
ಮುಜಕಿದ ಮದಗಜದಂತೆ ಚಿತ್ರದಲುಜುವ `ಕೇಸರಿಯಂತೆ  ಮೆಆಕಿದಿದೆ 
ನಮ್ಮ ಬಛವೆಂದ (ಕುವ್ಯಾಭೀ. ೭-೭) ; ಬಜಕಿಯ ಪಕ್ಷ ಭ್ರಮೆಯಲಾಡಿದ 
ಡುಜನ ನುಡಿಯೇ ಶಲ್ಕ (ಕುವ್ಯಾಕ. ೯-೨೯). ೨. ಫಡೆ; ಹೊಂದು; 
ಸೇರು; ತನಗುಜುವಂತುಟಾಗೆ ಕಡುನನ್ನಿಯ `ಪೆಂಪುಮನಾಂತು . . . 
ಮಾಣ್ಪುದೇಂ ತನಗುಜುವೊಂದು ನನ್ನಿಯನೆ. 'ಪೂಣ್ಣು (ಸಂ ಪಭಾ. 
೧೨-೧೯೭) ; ಬೆಕ್ಕಸಮುತ್ತಳ್‌ ಬರೆ ಕಂಡು ಪಾಂಡವ ಬಲ ಪ್ರಾಕಾರನಾ 
ಳಾರಮಂ (ಗದಾಯು. ೬-೩೩); ಆರೈಸಲಿಕ್ಕೆ ತಾಂಬೂಲಾದಿಗಳಫಿತ್ತು 
ದೂರಿಸುತ್ತುಂ ಪ್ರಸಾದಮನುಂಡು ಭಯಮುತ್ತು : (ಕಿರುರ.'೭-೧ಳಿ) ; 
(ಗೆದಾಯು. ೬-೫೫ ನೋ). 4. ಒಪ್ಪು; ಹಿಡಿಸು; ಇಷ್ಟವಾಗು : 
ಚಕ್ರವರ್ತಿಯೊಳಯಸಂ ನಮಗು ಆದು ಬೇಗಮೆಣಗುವುದುಜುಗುಂ 
(ಆದಿಪು. ೧೨-೧೦೮); ಬೆಜಗಾಗಿ ಚಿಂತೆಯಿಂ ಬಾಯರ್‌ ಬಜಬಜ ಬತ್ತುತ್ತುಂ 
ಓಪೊ ಕೊಂಡೀ ವ್ರತಮಂ ತೊಆಕಿವುದಆಂ `ಸಾವುದು ಕರಮುಜುವುದು 
(ಧರ್ಮಾಮೃ. ೩-೯೭); ದಿವ್ಯಾಮೃತವನೊಸೆದುಂಡು ತಣಿದವಂಗೆ ಹೇನು 
ಜುವುದೆ (ಸಿದ್ದರಾ. ೩-೧೧). ೪. ಲಕ್ಷ್ಯಮಾಡು ; ಗಣಿಸು : ಪ್ರದ್ಯೋತ 
ನೆಂಬರಸನೀಗಳ್‌ ಎಮ್ಮನುಅದಿರ್ಪೊನಾತನಂ ಪಿಡಿದು ಕಟ್ಟಿಕೊಂಡು ಬರ್ಕೆ 
(ವಡ್ಡಾ ರಾ. ೧೫೮-೧೧); ಚಂಡಪರಾಕ್ರಮನುಜದರಿಮಂಡಲಿಕರನಟ್ಟ 
(ಎಇ. ೫, ೧೫೨-೬೨; 915); ಆ ಕಮಳಾಕರಮಂ ಫೊ ಕ್ಕಾಕಾಶಧ್ವನಿಯ 
ನುಜದೆ [ಪಾಠಾಂ. ಮಣದ, ಮಜಕಿದೆ] ಕುಡಿದು (ಪ ಂ ಪ ಭಾ. ೮-೪೧). 
೫. ಸಮರ್ಥವಾಗು; ಶಕ್ತವಾಗು : ಸಲಹಲು ಮಜಕಿವಳೆ ಬಾಲಕನ 
ತಾಯ್‌ ನೀನುಜುವ ವಜ್ರದ ಜೋಡು ನಮಗಿರೆ ಭೀ £ತಿ ಯೇ ಕೆಂದ 
(ಕುವ್ಯಾಭೀ. ೭-೧೯). 
ಉಲದವರ್‌ - ಹೊಂದಿಬರದವರು; ಸೇರದವನು : ಅಣೆಯರ 
ಮೊದವಿದ ಮನಸಿನೊಳಣ ಮುಜದೆವರೆಂದು ರಣದೆ ಜಯಿಸಲ್‌ ನಾರಾಯಣ 
ನೊಳಮುದಾತ್ತನಾರಾಯಣನೊಳಮಿಂತೆತ್ತಿಕೊಂಡ ಗಂಡರುಮೊಳರೇ 
(ಪಂಪಭಾ. ೧೦-೧೧) ; ನಿಮಗವರೇತಜಕಿಂದುಜದರೆಂದಿಳಿಕೆಯ್ವರೊ ವಂಶ 
ವೀರದಿಂ ಸಮನವರ್ಗಾರುಮಿಲ್ಲವರಶೇಷಕಲಾಕುಶಲರ್‌ (ಪಂರಾಮಾ. 


೫-೨೫). (ದೇ, 18-ಕಮಿ, ಮಲ.. ಉಲು; ತುಳು. ಉಮ ಎ ನಿಲ್ಲು) 


೧೦೦೭ 


20 


90 


40 


45 


ಉಉಕದೇವ 


ಉಣುಂಗು "ಉಜುಗ್ಯು' ನೋ. 
ಉಲುಂಬು,, ಉರುಂಬು, ಉರುಬು, ಉಜುಬು (ಕ್ರಿ). ೧. ಮೇಲೆ 
ಬೀಳು; ಮುತ್ತು; ಉರವಣಿಸು : 4ಉಜುಂಬು-ಯುದ್ಧಕ್ರಮಣಗ 
ಮನೇ (ದಂಡೆತ್ತಿಹೋಗು) » (ಶಮಧಾ). ಉರುಂಬು : ೧. ಎನಿತೋ 
'ಸಾಸಿರೆ ಮಾರ್ಬಲಗಳೊಡನೆ : ಈ'ಪಟ್ಟಿಣ ವನ್ನು ಮುತ್ತಿಗೆಯಿಕ್ಕಲು 
ಉರುಂಬಿ ನಡೆತರುತ್ತಿರುವರೆಂದು ಬೇಹನ್ನು ಬರೆಯಿಸಿ (ಬೆಟ್ಟಅ. ೫೩-೨೨). 
ಉರುಬು, : ೧, ನಲುಮೆಯೊಂದುಕಡೆ ಉರುಬುತಿರೆ ಪುರುಷಂಗೆ ನಲು 
ಮೆಯುಳಿತನೆ ಗೆಲವು: ಪುರುಷತನವೇ ವಿಜಯ (ಮಂಕುಕ.. ೧೩೫-೫೯೨). 
ಪಿ: ಬಾಯಿಂದ ಗಾಳಿ ಊದು: ನೋಡುವ ಆಸೆಯನ್ನು ಉರುಬಿ 
ಹತ್ತಿಸಿತು (ನಾಲ್ಯಮ. ೧೧೨) ; ದೀಪವನ್ನು ಉರುಬಿ ಆರಿಸಿಬಿಡು (ರೂಢಿ). 
ಉಯಿಬು, : ೧. ನೆಣಕೆ. ಕಾಲಕಾಲನೆಂಹಜಕಿಯೆನ್ನನೆಲವೊ ಫಡ ಬರ 
ವೆಲ್ಲಿಯೆನೆವುಜುಬೆ ಶಿವಧೋಯೆನೆ (ಸಾನಂಚ. ೩-೫೩); ಧರ್ಮಪುತ್ರನ 
ತೋಳ: ಬಲುಹನು ನೋಡಬೇಕೆಂದುಜುಬಿದನು ದ್ರೋಣ (ಕುವ್ಯಾದ್ರೋ. 
೧-೫೯) ; ಮುಜಕಿದ ಬಲ ಸಂವರಿಸಿಕೊಂಡುದು ಮೊರೆವ ಕಹಳಾರವದ 
ಸನ್ನೆಯೊಳುಖುಬಿತು (ನಳಚ. ೯-೨೯); . ಕಳ್‌ ನೆತ್ತಿಗೇಜಕಿದೊನ್‌ ಪಗೆ 
ಸುಯ್ಬು ದ್ವೇಷಮನ್‌ ಕಾಜುತ್ತು ಮುಜುಬಿದೊನ್‌ (ಅಂತಿಗೊ. ೭-೧೨೦). 
೨. ಏನ.ಹೇಳುವೆನರಸ ಪಾರ್ಥನನೂನ ಶೆಕ್ತಿಯನುಲುಬಿದನು ಪವಮಾನ 
-ಕರದಲಿ ಪುಷ್ಕಳಾವರ್ತಾದಿ ಘನಘಟಿಯ (ಕುವ್ಕಾಆ. ೨೦-೫೬). (2) 
ಉಮಿಂಬ್ಗು, ಉರುಬ್ಬು .(ನಾ). "ಅತಿಶಯವಾದ ವೇಗೆ; ರಭಸ: 
ಒಡನೆ ಕರ್ಣನು ಶಾಪದುಣುಬಿನೊಳೆದೆಗೆಟ್ಟು (ಕರ್ಣವೃ. ೩-೩೧) ; ಬಿಸು 
ಪೇಆದ ಕೋಪದುಜುಬಿನಿಂದೊದರುವ ಪತಿಗೆ (ಹದಿಬ. ೩-೨೭). 
ಉರುಬು : ಅವರೆ:ಉರುಬನ್ನು ತಾಳಲಾರದೆ ಶತ್ರುಸೈನ್ಮವು ಹಿಮ್ಮೆಟ್ಟಿ 
ಓಡಿ ಹೋಯಿತು (ಸಂಸಕ. ೧೪೦) ;' ಉರುಬಿನಿಂದಾ ಬರುವ ಕರಿಗಳು 
೬ ೬. ಬಳಸಿ ಮೆರದವರಣ್ಯದಿ `(ಗೋಹಾಡು. ೩-೧೫); ರಾಜೇಂದ್ರ 
ದೇವನ ಉರುಬಿಗೆ ಸೋಮೇಶ್ವರನ ಸೈನ್ಯವು ತಲ್ಲಣಿಸಿ ಹಿಮ್ಮೆಟ್ಟತು 
(ಕರತ್ನ. ೫೮). 
(ದೇ. !. ತೆಲು. ರುಪ್ಪ, ರುರಪ್ಯ' ರೂಪು ಇ ಎಸೆ, ಚಿಮ್ಮು] 
ಉಲುಕು, ಉರುಕ್ಕು (ನಾ). ನಡುಕ; ಭಯ. "ಉಲುಕುಗೊಳ್‌? 
. ಪರಾ. ಉರುಕ್ಕು ; "ಉರುಕುಗೊಳಿಸು' ಪರಾ. 
[ದೇ.: ॥ ತಮಿ. ಉಜುಕ್ಕು ಇ ಭಯಪಡಿಸುವಿಕೆ]. 
ಉಣುಕುಗೊಳ್‌, : ಉರುಕುಗೊಳ್‌: (ಕ್ರಿ). ಕಂಪಿಸು; ನಡುಗು; 
ಭಯಪಡು: ಕುದುರೆಗಳುಜುಕುಗೊಂಡುದು ನಿನ್ನವರು ಹೊಳ್ಳಿಅುದು 
ಹೋಗಾಡಿದರು (ಕುವ್ಯಾಗ.. ೧೯-೨೭) ; ಉಜುಕುಗೊಂಡ [ಪಾಠಾಂ: 
ಕೊಂಡ]ರಸುಗಳ ಗರ್ವವ' ಮುಆದು ಮಾಜೂಂತವರ ಪ್ರೆಸಗಳ ವೊಜಪೆ 
ಗಳ ಹಾಯ್ಕೊತ್ತಬರಸಿತು ತಿರುಗಿ ಗೌಳವಕೆ (ತೊರಕಾ. ೪-೧೦-೩). 
ಉರುಕುಗೊಳ್‌ : "ಉರುಕುಗೊಳಿಸು' ಪರಾ. 
[ಉಜುಕು + ಕೊಳ್ಳ್‌) 
ಉಯುಕುಗೊಳಿಸು, ಉರುಕುಗೊಳಿಸು (ಕ್ರಿ). ನಡುಗಿಸು ;: ಭಯ 
ಗೊಳಿಸು: ಆಹವದೊಳಗೆ ಭೀಕರದ ಬಾಹ್ಲಿಕರ ಸೆಜಕಿಯ ಹಿಡಿದನು 
ಪಾರ್ವತೇಯರನುಜುಕುಗೊಳಿಸಿದ (ಕುವ್ಯಾಸ. ಓರಿಇ. ೬-೩), ಉರುಕು 
ಗೊಳಿಸು: ಅವನಾದರುಂ ಈ ಹಯವ ಪಿಡಿದರೆಯು ಫೀನವರನು 
ಉರುಕುಗೊಳಿಸದೆ ನೀತಿಯನ್ನೊರೆದು (ತುರಂಗ. ೮೧-೯). 
[ಉಜುಕುಗೊಳ್‌ + -ಇಸ್ಮು] 
ಉಜುಕದೇವ (ನಾ). ಒಂದು ಹೆಸರು(?): ಸಹಿರಣ್ಯ ಧಾರಾಪೂರ್ವ್ವ 
ಕದಿಂದುಣುಕದೇವರ ಕೆಜ್‌ ಯ :ಪೆಣಿಸೆಯ ಮಧ್ಯದಿ ಭೂಮಿಯಂ 
ಮಾಜುಗೊಣ್ಣಿ (ಸೌಇಇ. 1X-i, ೧೦೪-೧೮ ; 1046). [2] 


ಉಟಯುಗಗದ್ದೆ 


ಉಜುಗೆಗದ್ದೆ (ನಾ). ಓರೆಯಾದ ಗದ್ದೆ; ಬದುವುಗಳು ಡೊಂಕಾ 
ಗಿರುವ ಗದ್ದೆ (7): ಕಬ್ಬುಕಾಲ್ತೈಯ' ಪಡುವಣ ಉಜುಗಗದ್ದೆಯೊಳ 
ಗಾಗಿ ಮೂಡಣ ಕೊಪ್ಪುರದಲಿ ಗದ್ದೆ ಖಂ ೪ (ಸೌಇಇ. IX-i, ೨೭೦-೬೩; 
1169). [ಉಜುಗು + ಗದ್ದೆ (೮ ಗಣ್ಣಿ)] 
ಉಣುಗಲು (ನಾ). ವಕ್ರತೆ; ಡೊಂಕು (?): x x ನೆ ಉಜುಗಲು 
x ೫ ಎಲುಕೆಳ (ಎಕ. 1%, ಕಾನಕಾ. ೧೬-೩; ?). 
[ಉಜುಗು + - ಅಲ್‌] 
ಉಜುಗಿಸು, ಉರುಗಿಸು (ಕ್ರಿ). ಬಾಗಿಸು; ಕೊಂಕಿಸು;.ಓರೆ 
ಮಾಡು : ಫುರ್ಬನೇಟಕಿಸುತ್ತುಅುಗಿಸಿ ನೋಡಿ (ಗಿರಿಕ. ೫-೨೦).; ನುಸುಳ 
ದಿರು ತಂದಪೆನೊಡಲುರ್ಬಿಸದೆ ನೀನುಟ್ಟುದನೆ ಸಡಿಲಿಸಿ ಮುಸುಡನುಜು 
ಗಿಸದೀಂಟು ಮುಂದೆಜಕಿದಿರ್ದುದಿದೆಯೆನುತ (ಬಸಪು. ೫೯-೧೦) ; ಬಿಜು 
ಬಿಜನೆ ಕಂಗಳಂ ಬಿಟ್ಟು ಪಲ್ಲ ಕಿಆಿದುವುಣುಗಿಸುತೆ ಮೊಗಮಂ (ಚಿಬಪು. 
೨-೨೭). ಉರುಗಿಸು: ತುಸು ಪಕ್ಕಳ್ಳುರುಗಿಸಿದ ನಗುಬಾಯಿಯ, 
ತುಸುಬಾಗಿದ ತಲೆಯ ಮೇರಿಯಟ್‌ (ಫುನರು. ೩೭೭). 
[ಉಜುಗ್ಗು * -ಇಸ್ಯು) 
ಉಯುಗು, ಉರುಗು, ಉಟಿಂಗು (ಕ್ರಿ). ೧. ಬಾಗು; ಓರೆಯಾಗು : 
*ಉಜುಗು - ವಕ್ರಭಾವೇ? (ಶಮಧಾ) ; ಉತ್ತಮಾದಮಿನ್ನುಖುಗುಜಕಿ 
ಬಾಟಲೀಯದಿದು ನಿಕ್ಕುವಂ (ಎಕ. ೫೪, ಹೊಳೆನ. ೬೬-೫; `950) ; 
ನೀಡಿದೆ ಕೈಯುಜುಗಿದೆ ಗೋಣಾಡದ ವದನಾಂಬುಜಾತಮರೆಮುಚ್ಚಿದ 
ಕಣ್ಣ (ಕಾವ್ಯಸಾ. ೬೭೦ ಲೀಲಾಐ) ; ಉರೆ ಡೊಂಕ ನುಡಿದೆ ನೀನೆನಗೆ 
ಉಲುಗಿತಾ ಫಲದಿಂದ ನಿನ್ನಯ ಮೊಗವಿದನಚಿದಿನ್ನು ನವಗಳ್ಳಿರೆಂದಾ 
(ಭರಚ. ೪೬-೧೪೪) ; ವಿಭೀಷಣಂ ಚಿದ್ರದಿಂ-ತಾನೆ ಕೊಂಧನಲ್ಲದುಂಡೊಣ 
ಗನುಜುಗಿ ಸೋಂಬಿಂದಿರದೆ ಕೊಂದನಲ್ಲದೆ (ರಾ ಮಾಶ್ವ. ೧೧೨-೨೯). 
೨. ತಿರುಗು; ಹೊರಳು; ವಕ್ರಿಸು.: ಭಯಮಜಕಿಯದ: ಕಲಿಯುಂ 
ಚಾಗಿಯುಮೆನಿಸದೆ ನಾಡೆ ಲೋಭಿಯುಂ ಪಂಡೆಯುಮಾಗಿಯೆ ಬಾಜ್ವಿಂ 
ಗಲ್ಲದೆ ಸೂಳೆಯ ಕಣ್‌ ಪಾಸಗೆಯ ಕಣ್ಮುಮೇನುಜುಗುಗುಮೇ (ಪಂಪಭಾ. 
೬-೭೩). ಉರುಗು : ಮುಂದಣ್ಣೆ ಹಿಂತಣ್ಣೆ ಮೆಯ್ದಾಗಿ ಕೆಲಕುರುಗಿ 
(ಸಂಸಪ. ೩೨-೧೨); ಉರಗಿಯಂತೆಯುರುಗಿ ತಿರುಗಿ (ನಿವೇದ. ೩೧); 
ತೆಳ್ಳನೆಯ ಮೆಯ್ಯ, ಉದ್ದನೆಯ ಕೊರಳಿನ, ಪಕ್ಕಕ್ಕುರುಗಿದ ನಡೆಯ... 
ದೌವಾರಿಕ (ಪುನರು.. ೨೯). ಉಣುಂಗು : ಕಂಗಳಂ ನಸುಮುಚ್ಚಿ 
ಜೋಂಪಿಸುತಂಗದಿಬ್ಬದಿಗಳನುಜುಂಗಿ ಬೆರಂಟಿ ಶಾಬಗಳ (ಮದೆ (ಘು. 
೫-೧೭). [?] 
ಉಲುಗುಗಡಿಯಣ (ನಾ). ಬಾಗಿದ ಕಡಿವಾಣ: ಬಣಿಗಡಗ 
ಕೀಳ್ಳಬ್ಬಿ ದುಕ್ಕುಡಿಯುಜುಗುಗಡಿಯಣ ಮೊಗವಡಂಗಳು ತುರಗ 
ವದನದಲೊಪ್ಪಿರಲು ತಾ ಪಣೆಯನಳವಡಿಸಿ (ಕುವ್ಯಾಭೀ. ೪-೪೮). 
[ಉಗ್ಗು * ಕಡಿಯಣ] 
ಉಯುಗುಟೊಂಕ (ನಾ). ಬಾಗಿದ ಸೊಂಟ, ಟೊಂಕ: ಕಣಕಾಲ 
ಸಂದು ತಪ್ಪಿ ಬಿಜುಬೇನೆಯ ಎಡಹಿ ಬಟ್ಟೊಡೆದು ಗಾಯದ ಉಲುಗು 
ಟೊಂಕದ [ಪಾಕಾಂ. ಉಗುರುಡೊಂಕಾಗಿ) ಬಜುಗುಂಟನ ನೋಡಾ 
(ಬಸವ. ಕ. ೧೩೩೪) ; ಉಜುಗುಟೊಂಕದೆ ಕುಂಟಗಾಲಿನ ಬೆಜಕಿತ ಬಿಂಕದ 
ಮೆಯ್ಕ ಬಿಗುಹಿನ ತಅಕೆದ ಬಾಸುಳ ಬದಿಯ (ಪ್ರಭುಲೀ. ೨೨-೩೪). 
[ಉಲುಗ್ಮು + ಟೊಂಕ) 
ಉಯುಗುಡಿಸು (ಕ್ರಿ). ಚೆನ್ನಾಗಿ ಸೇರಿಸು; ಹೊಂದಿಕೊಳ್ಳು (7) : 
ಅಜಿ ಯಳೇ ತನ್ನುರುವ ಗುಣವನು ಮೆಆ್‌ವಳೇ ತನ್ನೊಡೆಯನಲಿ ತಾನು 
ಗುಡಿಸಿ ಬಳಸುವುದು ಮಜಕವಳೆ ಮಾಯೆ ಸೇವಿತವ (ನಿಭಾಗ. ೮-೧೫-೫). 
[ಉಜು * ಗುಡಿಸು?) 


೧೦೦೮ 


ಉಜುವಾಜ್ಕು 


ಉಖುಗುದುಯಿಂಬು (ನಾ). ಬಾಗಿದ ತುರುಬು; ಡೊಂಕಾದ 
ಮುಡಿ: ನೊಸಲೊಳ್ಳಿಟ್ಟ ಕತ್ತುರಿಯಮಳ್ಳೊಟ್ಟನ ಕೆನ್ನೆನರಮೆಜಗಿದುಣು 
ಗುದುಲುಂಬಜಿನ ಚೆಲ್ವು ಪಲ್ಲವಿಸಿ ಕುಜುಗೆ (ಧರ್ಮನಾ. ೨-೧೧೨ ವ). 
[ಉಯುಗ್ಳು * ತುಜುಂಬು] 


5 | ಉಜುಬು "ಉಜುಂಬ್ಕು' ನೋ. 


15 


ಜಬ 


25 


$5 


40 


ಉಯುಬುದೆರೆ (ನಾ). ರಭಸದಿಂದ ಮೇಲೆ ಮೇಲೆ ಬರುವ ಅಲೆ; 
ಅಟ್ಟಿ ಬರುವ: ಅಲೆ: ತಿಳಿಗೊಳನುಬುಬುದೆರೆಗಳ ತಿವಿಗುಳಿನ ತುಂತುಜು 
ತುಷಾರದಲಿ (ಕುವ್ಕಾಅ. ೧೩-೩). [ಉಣುಬ್ಮು + ತೆರೈ) 

ಉಯುಬೆ, ಉರುಬೆ (ನಾ). ೧. ರಭಸ; ಮೇಲೆಬೀಳುವಿಕೆ; ಆಕ್ರ 
ಮಣ; ಮುತ್ತಿಗೆ: ಗಾಳಿಯುಖುಬೆಗೆ ಮಲೆತ ಮೇಘದ ತೋಳುನಲ 
ನಗೆಗೆಡೆಯಲಾ (ಕುವ್ಯಾಭೀ. ೫-೧೪) ; ಚಂಡವಿಕ್ರಮನುಜುಬೆಗಾಜದೆ 
ಕಂಡ ದೆಸೆಗೋಡಿದನು(ನಿಭಾಗ. ೧೦-೨-೪೬); ದಶಶಿರನುಜುಬೆಗಾನುವರಿಲ್ಲ 
(ಉತ್ತರಾ. ೫-೨೯); ಖೂಳತನವೇನಜಸಿಯದವರೇ ಪಾಂಡುಸುತರೆಂದುಜು 
ಬೆಯಲಿ ಬಿನ್ನೈಸಿದಳು ಗಾಂಧಾರಿಗಬುಜಾಕ್ಷಿ (ಕುವ್ಯಾ ಸ. ೧೬-೮೦). 
ಉರುಬೆ: ೧. ದಶಕಂಕನುರುಬೆಯಿಂ ತ್ರಿದಶಗಣ ಪ್ರಾರ್ಥಿಸಲ್‌ 
ರಸೆಯಲ್ಲಿ ಮನುಷ್ಮಾಕೃತಿಯೊಳುದ್ಭವಿಸುತಂ (ವೆಂಕಾರಾ. ೧-೨-೬೦); 
ಕೋಜಿ ಎಂದಿಗಿಂತಲೂ ಹೆಚ್ಚಾಗಿ ಉರುಬೆಯಿಂದ ಉರವಣಿಸುತ್ತಿತ್ತು 
(ಮಲೆಚಿ. ೧೦). [ಆ ಉಜುಂಬ್ಳು] 

ಉಲುಬೆಕಾಲ (ನಾ). ರಭಸವುಳ್ಳವನು: ಕಾದಿ ವಿಭಾಡಿಸುವ ರಣ 
ದುಉಬೆಕಾಜನನೆಂತು ಸೈರಿಸಿ ಗೆಲುವೆ ನೀನೆಂದ (ಕುವ್ಯಾಕ. ೧೬-೨೪). 

[ಉಲುಚೆ + -ಳಾಜ) 

ಉಯುಬೆಗಣೆ (ನಾ). . ರಭಸದಿಂದ ಬರುವ ಬಾಣ; ಬಿರುಸಾದ 
ಬಾಣ: ಹೆಜಕಿತೆಗೆದು ಹೆಣಗಿದರು ರಿಪುಭಟನುಣಜುಬೆಗಣೆಗಳ :ಖಾತಿಯಲಿ 
ಮುಂಕೊಳಿಸಿ ತಲೆವರಿಗೆಯಲಿ': ಅಂತುದು ಖಂಡೆಯದ ಪಟುಭಟರು 
(ಕುವ್ಯಾದ್ರೋ. ಓರಿಇ. ಪರಿ. ೨೮೦). [ಉಜುಂಬೆ + ಕಣೆ) 

ಉಲಯಿಮಾಲಯಿ "ಉಲುವಾಜ್ಕು' ಹೋ. 

ಉಣುಮಿಕೆ (ನಾ): ರಭಸ; ವೇಗ; ಶಕ್ತಿ: ಕಲುಪೆಟ್ಟ ಸಗೆಯ 
ಬೇರ್ವರಿದುಜುಮಿಕೆಯ ಪೊದಲ್ಹ ಗಂಡಮಚ್ಚರದೊದವಿಂ ನೆಲನನೆ 
ಮೂದಲಿಸುತ್ತುಂ ನೆಲನನೆ ತೆಗೆದೆಚ್ಚರೊರ್ವರೊರ್ವರನಾಗಳ್‌ (ಪಂಪಭಾ. 
೧೨-೧೪೭); ನಿನ್ನ ಸುತನೊಳೆನ್ನಯ ಸುತೆಯಂ ಕಣುಪಿ ಕೂಡಿರ್ದಾ 
ನಿನ್ನುಜುಮಿಕೆಯಂ ತೋಟಕಿದೆ (ನೇಮಿಪು. ೪-೪೨). [?] 

ಉಜುವ, ಉರ್ವ (ಗು). ಶ್ರೇಷ್ಠವಾದ; ಪ್ರಸಿದ್ಧವಾದ; ಯೋಗ್ಯ 
ವಾದ : 4ಉಬಖಬವಂ ವಿದಿತಾರ್ಥ? (ಕರ್ಣಾನಿ. ೮೯). ಉರ್ವ : ಉರ್ವ 
ಕತ್ತುರಿಯ ಮೃಗದಿಕ್ಕೆಗಳನಾ . * ೬ ಅಜಸುವ ಕಿರಾತರ್‌ (ಜೈ:ಮಿ'ಭಾ. 
೨೮-೪೩) ; ಈ ಸೂಟ ಪೊರ್ದುಗೆಯ ಗುರ್ದಿನಾಟದೊಳುರ್ವ ಕೊರ್ವಿನ 
ಕೇಡಾಳಿಯಂ ಕೆಡಪದೊಡಾತನ ಸೇನೆಯಂ ಕೇಜಿ ತುಪ್ಪುಟಂ ತೂಣ 
ದೊಡೆ (ರಾಮಾಶ್ವ. ೧೧೧-೬). [< ಉಜು?] 

ಉಖುವಾಖ್ಯು (ಕ್ರಿ). ವಕ್ರವಾಗಿ ಹಾರು: ಎಳಸಿ ಬಳಸಿ ಬಲವಂದು 
ನಲಿದುಜುವಾಜಕಿ [ಪಾಠಾಂ. ದಾರುವಾರಿ] ಮೆಲ್ಲೆಳಸಂ ಪರಪುವ ಫುರುಳಿ 
ಗಳುಮಂ (ಲೀಲಾವ. ೫-೮೪). [<£ ಉಲುಗು + ಪಾಲು] 

ಉಲವಾಂಲು, ಉಟುಮಾಲು (ನಾ). ವಿನಿಮಯದ ವ್ಯಾಪಾರ: 
ಕರಮುಜುವಾಜು ದುಗ್ಧಜಲವಿಕ್ರಯದಿಂ ದೊರೆಕೊಂಡುದೀ ಜಿನೇಶ್ವರ 
ನಳಕಂಗಳೆಂಬ ಹರಿನೀಲಚಯಂಗಳ ಲಾಭಂ (ಅಜಿಪು. ೬-೧೨೮). 
ಉಣುಮಾಮು : ಸ್ತ್ರೀರತ್ನದೆಡೆಗೆ ಮುಕ್ತಿಶ್ರೀರತ್ನಂ ಸಭೆಗೆ ದೇವ 
ಮಾನವ ಸಭೆ ಗಂಭೀರೋಕ್ತಿಗೆ ದಿವ್ಯಧ್ವನಿಸಾರಮವಂ ಬಿಸುಟನಪ್ಪೊಡು 
ಅಮಾಜಲ್ತೇ (ಶಾಂತಿಪು. ೧೧-೯೦). [ಇ ಉಲುಗು * ಮಾಣ್ಯು] 


ಉಲುನಾಲಕ್‌ 


ಉಳುವಾಲಸ್‌ (ನಾ). ಇರುವ ಒಂದೇ ಬಾಳು; ಈಗಿರುವ ಬದುಕು: | | 
ಬೀಜ ಭೋಜಿಗಳವೊಲಪ್ಪುದಪ್ಪು ದುಜುವಾಟಕೆ (ಪಾಕಾಂ. ವಾಕ್ಕೆ ವಾಟಕಿ] | | 
_ಮಗೆಂಬುದುಮಾ ಕುಮಾರಕಂ ಬಗೆವುದು ದೇವ ಬೀಜನಿರೆ ಬಿತ್ತರೆ ಪೇರ್‌ 
ಬೆದೆಯಾದ ಭೂಮಿಯೊಳ್‌ (ನೇಮಿಪು. ೧೨-೩೧). [ಉಜು * ಬಾಟ್‌] 

ಉಜುವು (ನಾ). ಡೊಂಕು; ವಕ್ರತೆ: ಕಿವಿಗಳ್‌ ತೋರ್ಪೊಡೆ ನಿರ್ಮಾಂಸ 
ವಾಗಿ ಸಿರವ(ರೆಯ) ಸಮವಾಗಿ [ನೆರೆ] ನಿಲೆ ನನಿರ್ಗಳ್‌ ಕವಲುಂ ಕಡು 
ಗೆಂಪುಂ ಪಲವುಮಪ್ಪ ಮುಸುಡುಜುವುಮಾಕೆ ದುಃಖತೆಯಕ್ಕುಂ 
(ಲೋಕೋಪ, ೧೧-೫೯) ; “ಗುಡ್ಡನಾಗಿರುಹ” (ಲೋಕೋಪ.'ಟೀಕೆ); 
ಅಜನಿಪುದುಜುವಿಗಾದ ಬಗೆ ಹೂಸಕದೆ ಬಾಯಿಡೇ«8ಗೊವು ಜೊಂಪಿಸು 
ವಂಗಾತುಜುಬಿದ ರೋಮಾಳಿ (ವರ್ಧಚ. ೫-೯೦). [?) 

ಉಜುವೆಸ (ನಾ). ಹೊಂದುವ ಎಂದರೆ, ಇಷ್ಟವಾದ: ಉಪ 
ಚಾರ: ಅಜುವರುಮಂ ಜಿನಾಂಬಿಕೆಗುಜುವೆಸಂಗೆಯಲ್ಯ ನಿಯಮಿ 
ಸಿಯುಂ (ನೇಮಿಪು. ೮-೮೨ ವ). [ಉಲು + ಬೆಸ] 

ಉಯಿಸೆಅಕೆ (ನಾ). ಬಲವಾದ ಬಂಧನ. "ಉಲುಸೆಅಿಗೆಯ್‌? 
ಪರಾ. [ಉಜು + ಸೆಆಕಿ] 

ಉಲುಸೇಃತೆಗೆಯ್‌ (ಕ್ರಿ). ಬಲವಾಗಿ ಬಂಧಿಸು: ಮೇಲುದಅ ಸೆಜಂಗ 
ನುಜುಸೆಜಕೆಗೆಯ್ದು ಪೊಆಪೊಣ್ಮುನಪರಭಾಗ ಶರೀರೆಕಾಂತಿ ಲಾ ವಣ್ಮ 
ರೆಸದ ತಂದಲನಗುಂದಲೆ ಮಾಡಿಯುಂ (ಮಲ್ಲಿಪು. ೪-೯೭). 

[ಉಲುಸೆಜ? + ಗೆಯ್‌ (೮. ಕೆಯ್‌್‌,)] 

ಉಲುಸೆಖ್‌ಗೊಡು (ಕ್ರಿ). ವಶವಾಗು; ಅಧೀನವಾಗು: ಕಂಡುಜು 
ಸೆಆಿಗೊಟ್ಟು ತೊರ್ತ್ತುವೆಸಗೆಯ್ಯದ ಮಂಡಳನಾಥರಿಲ್ಲ (ಎಇ. ೫11, 
೪೪-೩೦; 1112). [ಉಲುಸೇಕಕಿ- ಕೊಡು] 

ಉಣುಹಿಸು (ಕ್ರಿ). ಎಚ್ಚರ ತಪ್ಪಿಸು (?) : ಸಮ್ಮೋಹನಾಸ್ತ್ರದಲಂಗ 
ವುಜುಹಿಸೆ ಮರಳಿ ಭೀಷ್ಮನ ಪರಿಯ ಕೇಳಿಂದ (ಸಂಭಪ. ೧೩-೪೭). 

[ಉಜುಹು + -ಇಸ್ಕು]. 

ಉಜುಹು (ಕ್ರಿ). ಬಾಯಿಂದ ಗಾಳಿ ಊದು: ಪುರದ ವೀಥಿಯೊಳೊರ್ವ 
ಜಾತರೂಪಂ ಮೆಲ್ಲನುಖಹಿಡೊಡೆ ಬೀಳ್ವಂತೆ ಮೆತ್ತಮೆತ್ತನೆ ಚಂದ್ರಗತಿ 
ಯಿಂದ ನಡೆತಂದನು (ಸಮ್ಮಕೌ. ೫-೪). [€. ಉಜುಬ್ಮು) 

ಉಲ್‌, ಉರ (ಅ). ಅತಿಶಯವಾಗಿ; ಬಹಳವಾಗಿ ; ಮಹತ್ತರ 
ವಾಗಿ: “ಅಣಿಯರಂ ಯೆಡೆಯುಆಕೆಯೆನಿಪ್ಸುವೆಲ್ಲಂ ವಿಲಸಿತಾಧಿಕ 
ನಾಮಂ” (:ಶಬ್ದಮಂ. ೬೯); ಹೃದಯಮನಳವಳವಿಂದುಆಕಿ ವಿದಾರಿಸುವು 
ದಿಂತು ಕುಸುಮಮಯಮಲ್ರದಣಜಕಿಂ (ಕವಿರಾ. ೩-೧೦೧) ; ಕಾಯ್ತಲಟಿ 
ಲುಜಕ್‌ ಜತುಗೃಹದೊಳಗಯ್ವರುಮಂ ಮಂತ್ರಬ ಲದೆ ಸು ಟ್ಬೊ ಡಂ 
(ಪಂ ಪಭಾ. ೪-೩); ಪಿಡಿದು ತಂದಿತ್ತ ಕುಜ ಯನಾನುಆ ಕೊಂದು 
ಓಿಶಿತಮಂ ಮಾಡಿಡೆನೆಂದನೊರ್ವಂ (ಸುಕುಮಾ. ೭-೧೫); ಉಕ ಕಾಯ್ವ 
ಬಿಸಿಲ್‌ (ಕಬ್ಬಿಕಾ. ೨೩). ಉರ: ಇನ್ತು ಕೋಣ ಕಾದು ಸೆ[ತ್ತುರೆ] 
ಸುರಲೋಕಂ ಪ್ರಪ್ತನಾದೊ[ನ್‌] (ಸೌಇಇ. 261-1, ೩೬-೨೪ ; 947); 
ಉರೆ ಕಾರುವ ಕಂಬನಿ (ವಿಸೀಗೀ. ೭೭-೨೩). [ಉಲ+ -ಎ?] 

ಉಜಕೆವೊಯ್ಲು (ನಾ). ಬಿರುಸಾದ ಹೊಡೆತ; ಬಲವಾದ ಪೆಟ್ಟು: 
ಆ ಬಲದವರ ಮೋಆಕೆಯ ಹೊಗೆಯನೀ ಬಲದ ವರ ಭುಜದುಜಕ 
ಪೊಯ್ಲನಾ ಬಲದವರ ಬಿಸುಸುಯ್ಲು (ಕುವ್ಯಾಕ. ೧೬-೨). 

[ಉಜಕಿ + ಪೊಯ್ಲು] 

ಉಯ್‌, ಉಳ್ಳ್‌, ಉಳು, ಉಟು, ಊಳ್ಳು(ಕ್ರಿ).ಉತ್ಕೃ (ಭೂತಕೃ) 
ನೇಗಿಲಿನಿಂದ ಬಿತ್ತನೆಗೆ ಮಣ್ಣನ್ನು ಅಗೆದು ಕಿರುವಿಹಾಕು; ನೇಗಿಲು 
ಹೊಡೆ : “ಉಲ್‌ - ಹಲವಿಲೇಖನೇ? (ಶಮಧಾ) ; ಆಜು ತೊಡಿವಿಟ್ಟು 
ಉಟಲ್ಫೈಜುಗುಂ ಆಗುಳದಾರಸ್ಕ (ಎಕ. ೫ (8), ಚಿಕ್ಕಬ. ೧೦೪-೧೪; 500); 


20 


35 


40 


೧೦೦೯ 


ಉಲಿ 


ತಟ್ಟುಟ್ಟುವಲ್ವನ್ನಿಪಿನ್‌ (ಸೌಇಇ. 1X-ii, ೩೯೨೨೩; 8ನೆಯ ಶತ); ಪಾರ್ವಂ 
ತನ್ನ ಮೂಡಣ ಕೆ ಯ್ಯನುಲಲೆಂದು ಪೋಗಿ ಕೆಸಜರಾದುದಂ ಕಂಡುಟಲ್‌ 
ಪದನಲ್ತೆ ಂದು (ವಡ್ಡಾರಾ. ೧೪೫-೯) ; ಕುರುಧರೆಯಂ ಸಿಜೋಗ್ರ ಗದೆಯೇ 
ರ್ಗಳಿನುತ್ತುಗಿಯುತ್ತೆ , , . ಕೀರ್ತಿಯೆಂಬ ಬೆಳಸಂ ಬೆಳೆದಂ (ಗದಾಯು. 
೧೦-೪) ; ಕಟಿ ಯಿಂದುಚಿಿಂ (ಕಮದ. ೨೩೮ ಪ್ರಯೋ) ; ಉಚ್ತಿಂ 
ಪೊಲನಸೊಕ್ಕಲಿಗಂ (ಶಬ್ದಾನು. ೪೩೮ ಪ್ರಯೋ). ಉಳ್ಳ್ಕ್‌: ಕೀಳ್ವುದು 
ಕಳೆ ನೆನೆವುದು ಫೊನ್ನಾಂಬಲ ಉಳ್ತುದು ಕೆಯಿ ಕಾಣ್ಫುದು ಪೊನ್ನಾಂಬಲ 
(ತಿರುನಾ. ದೇ. ೨೧೬-೧೦). ಉಳು ; ಮಣ್ಣ ಬಿಟ್ಟ ಬಳಿಕ ಆ ಕೆಯ್ಕಿಯ 
ನಾರುತ್ತರೇನು (ಮಹಾದೇ. ೩೯-೩) ; ಪಾಡುಬಿದ್ದುಳುವಾರಂಬದ ಧಾನ್ಮ 
* ಮುಂ ಪಲಕಷ್ಟಂ ಕಡೆಗೊಳ್ಳಿತೈ (ಸೋಮೇಶ. ೯೬) ; ಕಲ್ಲನೊಡೆದು 
ಮುಳ್ಳ ಮುರಿದು ಕೂಳೆಕಿತ್ತು ನೆಲವನುಳುವೆವು (ವಿೀಗೀ. ೮೧) ; ಉತ್ತ 
ಲ್ಲದೆ ಮಣ್ಣಲ್ಲ, ಹೆತ್ತಲ್ಲದೆ ಹೆಣ್ಣಲ್ಲ (ಗಾಡೆ). ಉಲಿ : ಮೂಗಿನೊಳುಲು 
ವಾತಂಗೆ ನೇಗಿಲಂ ಕೊಟ್ಟಿರೆಂಬಂತೆ (ಧರ್ಮಾಮೃ. ೨-೧೪೯). ಊಳ್ಕು: 
ಭೂಮಿಯನ್ನು ಊಳಿ ಧಾನ್ಯ ಹುಟ್ಟಿಸಿ ಪ್ರತಿವರುಷ ಸ್ಥ ಳಾಂತರಮಾಡುವರು 
(ಯಾತ್ರಿಕ. ೧೦೫); ಊಳದ ಬಿತ್ತದ ಬರಿ ಹೊಲವು (ಗಂಗಾತ. ೬೫-೧೭). 
[ದೇ. ॥ ತಮಿ. ಮಲ. ಉಟು; ತುಳು. ಊರ್‌, ಹೂಡ್‌ ; 

ಕೊಡ. ಉಳ್‌ ; ತೆಲು. ದುನು, ದುನ್ನು ; ಕೋಲಾ. ನಾಯ್ಕಿ. ಉರ್‌ ; 
ಪರ್ಜಿ. ಉಲ್‌; ಕುಇ. ರೂವ; ಕುರುಖ್‌. ಉಯಿ, ಉಗ್ತಾ] 

ಉಟಲಮಲಯ್ಯ "ಉಟಲ್ಮಅಿಯ'`ನೋ. 

ಉಟಲ್ಮಯ, ಉಟಲಮಟಾಯ್ಯ (ನಾ). ಒಂದು ಊರಿನ 
ಹೆಸರು (?) : ಪ್ರಚಣ್ಣ ದಣ್ಣನಾಯಕನ ಮಗಂ ಗೊಗ್ಗಿ ಉಟಲ್ಮಆಕಯ 
ನಾಳುತ್ತಿರೆ (ಎಕ. ೫1, ಚಳ್ಳಕೆ. ೬-೩ ; 925). ಉಲಲಮಯ್ಯ : 
ಉಟಲಮಜಕಿಯ್ಯ ಒಕಲ ಮಗ ಕಂಭಯ್ಯ (ಎಕ. 2೭1, ಚಳ್ಳಕೆ. ೪-೩; 
974). [ಉಟಲ್‌ * ಮಣಿಯ ?] 

ಉಟಕ್ಕಿ, ಉಳಿ, (ಕ್ರಿ). ೧. ಬಿಡು; ತೊರೆ; ಕಳೆ: “ಉಟಾ- 
ಅವಶಿಷ್ಟ, ವಿಮೋಚನೇ ಚ (ಜೀವದಿಂದುಳಿ)” (ಶಮಧಾ); 
ದೂಹಿಸುಗುಂ ಕೃತಿವಧುವಂ ಭಾಷಾವಿದರದಲ ದೆಸೆಯನುಖಿಗೀ ತೆಜದಿಂ 
`(ಕವಿರಾ. ೧-೧೦೦); ಒರ್ವಳ್‌- ತನ್ನನುಟ್‌ದ ಪೊಸಬೇಟದಾಣ್ಮನ 
ನೇಗೆಯ್ದುಂ ಪೋಗಲೀಯದೆ ತನ್ನಳಿಪನೆ ತೋಟಾ (ಪಂಪಭಾ. ೪-೯೬ ವ) ;` 
ನಲ್ಲನೀಂಮುನಿದುಆಾದಂದು ಪೇಟುಟಿಕಿಯಲೀ ಗುಮೆ ಮನ್ಮಥನೆನ್ನಂ 
(ಜಗವಿ. ೧೬-೧೩೨). ೨. ಬಾಕಿಯಾಗು ; ಹೊರತಾಗು ; ಮಿಗು: 
ಉಲ್‌ - ಅವಶಿಷ್ಟೇ, ವಿಮೋಚನ ಚ (ಜೀವದುಂದುಳಿ) ? (ಶಮಧಾ) ; 
ದುಷ್ಕರ ಕಾವ್ಶ್ಕಂಗಳೊಳಗರ್ಹಿತಪ್ರಾಯಮಕ್ಕುಮಾ ಶ್ರುತಿಕಪ್ಟಂ ಪಗರಣ 
ದೊಳುಲ್‌ ದ ಮೂಜುಂ ನಗಿಸುಗುಮಪ್ಪುದಜಕನಲ್ಲಿಗಂತವು ದೋಷಂ 
(ಕವಿರಾ. ೧-೬೭); ಪಲಂಬರ್‌ -ಪರದರ್‌ ಸತ್ತರುಟಕಿದರೆಲ್ಲಮೋಡಿ 
ಕೆಟ್ಟೊಡೆ (ವಡ್ಡಾ ಠಾ. ೭೬-೧೩); ಜಗಡೊಳಗಿನ್ನುಟ್‌ದ ಜಡರದೇನಜಕಿ 
ದಪರೋ (ಪಂಚತಂ. ೩-೧೬) ; ಲೋಭಿಯ ಪೊನ್ನಂ ತಾನೊಂದು 
ಮುಖಿಯದಂತಿಕೆ ಹೀನಗುಣಂ ಕವರ್ದುಕೊಂಡು ಜಾಗಂಗೆ ಯ್ವ 0 
(ಧರ್ಮಾಮೃ. ೨-೩೪). ೩, ಜೀವದಿಂದಿರು; ಬದುಕಿರು: “ಉಟೀ- ಅವ 
ಶಿಷ್ಟ, ವಿಮೋಚನೇ ಚ (ಜೀವದಿಂದುಳಿ)” (ಶಮಧಾ); ಅಂತು ಮದೀಯ 
ಜನನಿಯುಂ ಜನನಿಯ ಜನನಿಯುಮುಟಕಿಯಲುಮುಟಕಿದರುಮೆಬ್ಬಮೊರ್ವ 
ರುಣಿಿಯದಂತೆ ಪೋಪುದುಂ (ಆದಿಪು. ೩-೩೪ ವ); ದುರ್ಭಟಿಮುಟಾವುದೆಂ 
ಬವೋಲ್‌- ಸಂಕಟದಿಂ ರತ್ನಾಚಲಕ್ಕೆ ಸರಿದರ್‌ ಸಚಿವರ್‌ (ದಶಕು. 
೨-೩೦); ನೋಂತು ತನು ತವಿಯೆ ಕರಮುಪವಾಸಮುಟ್‌ದುಂ (ರಾಮಾಶ್ವ. 
೬೭-೧೯). ೪. ಮಾರು; ಅತಿಕ್ರಮಿಸು: ತನ್ನಾಣೆಯನುಲಕಿದುದರ್ಶೆ 
ಮುಳಿದು ನರೇಂದ್ರಂ . . . ಜಡಿದು ನುಡಿದೊಡೆ (ಧರ್ಮಾಮೃ. ೨-೯೩). 

64 


ಉಲಿಕ್ಸಿ 


೫, ಲಾಭವಾಗು : ಉಲಾದುದು ... ಲಾಭಮಾದುದ್ದು” (ಶಮದ. 
ಪರಿ: ೧). ಉಳ್ಳಿ :. ೧. ಸೂಳೆ ಹಲಬರನುಳಿ [ಪಾಠಾಂ. ಉರುಳಿ]ದ 
ಳೆಂದು ನಿಂದಿಸುವವರಿಲ್ಲ. (ಶೂನ್ಮಸಂ. ೧೦೯೯-೭೧); ಅಂತರಂಗವ 
ಬಲ್ವಿಡಿದು.ಚಿಂತೆಯನುಳಿದರು .(ಕಂನವಿ- ೯-೧೪೫). ೨. .ತುಂಬುರನುಳಿ 
ಯಲುಳಿದರೆಲ್ಲಂ:ನರಸಿಂಗಮೊನೆಯರ ಪುರಕ್ಕೆ'ಫೋಗೆ(ನಂಬಿರ.೮-೯); ಹರ 
ಭಕ್ತರಿರವನವರೇ ಬಲ್ಲರಲ್ಲದುಳಿದರ್‌ ಬಲ್ಲರೇ (ಪದ್ಮರಾ. ೫-೫೦) ; ದಿನಪ 
ದೀಪಿಗೆಯಾಗಲುಳಿದೀ ಬಿನುಗುಬೆಳಗಿನ ಹಂಗು ಬೇಹುದೆ (ಕುಷ್ಯಾಡ್ರೋ. 
೫-೩೯). ೩. ಸಾಯದುಳಿದವರಿಲ್ಲ ಮಿಕ್ಕಿನ ನಾ:ಯ ಕ ರೊ.ಳಕಟ 
(ಕು ವ್ಯಾ ದ್ರೊ €. ೫-೫೯) $ ಸಮರದಲಿ ನೀನುಳಿದೆಯಾದರೆ (ತೊರರಾ. 


೬-೨೬-೫೨) ; ಸಮಸ್ತ ಜಡಚೇತನ ವಸ್ತುಗಳೂ ಪರಮಾತ್ಮನ - ಆಶ್ರಯ! 


ವಿಲ್ಲದೇ ಸುತರಾಂ ಉಳಿಯಲಾರವು (ಜಗದಾ. ೨೬೯): ೬. ನಿಲ್ಲು; 
ಶಾಶ್ವತವಾಗಿರು : ನಂಟು' ಗಂಟು. ಎರಡೂ ಉಳಿಯಬೇಕು (ಗಾದೆ). 
೭. ತಂಗು ; ಇರು: ಬಳಸುತುಣುತಿರೆ.ದಾಯವನು ನೆರೆ ಉಳಿದು ತನ್ನಯ 
ಮನೆಯಲಿ (ಕಎಪು. ೪೧). 
ಉಳಿದುಬಳಿದುದು - ಮಿಕ್ಬುದು :: ಉಳಿದುಬಳಿದುದನ್ನು ಕೈ ಕೊಳ್ಳ 
`ರಿಸದೆ ಖರ್ಚುಮಾಡಿ ಕೇಳಿದವರಿಗೆಲ್ಲ ಹಂಚಿಬಿಟ್ಟಳು (ಪು.ನ.ರು. ೯). 
ಉಳಿದುಬಿಸುಡು - ಬಿಟ್ಟುಬಿಡು; ತ್ಯ ಜಿಸು:.ತನ್ನೆಯ ತಾಯ್ವರಾ 
ಸನ್ತಾನಮ(೦)ನುಳಿದು ಬಿಸುಟೊಂ (ಸೌ ಇ ಇ. 1-i, ೧೧-೬ ; 865). 
ಉಳಿಯಗೊಡು - ಇರಿಸಿ; ಇರಗೊಡು: ಪರಕೀಯರನ್ನು ಇಲ್ಲಿ 
ಅರಗಳಿಗೆಯೂ ಉಳೆಯಗೊಡದೆಂತೆ ತಳ್ಳಿ ಬಿಡಲು-ಜನರನ್ನು ಹುರಿದುಂಬಿಸಿ 
(ಯಕ್ಷಪ್ರ- ೨೫). : ಉಳುಹಿಬಿಡು ಎ ಉಳಿಸಿಬಿಡ್ತು : . ಉಳುಹಿಬಿಡುವನೆ 
ಸಮಕಮುಖದಲಿ ಮಲೆತನಾದರೆ ಕರ್ಣನೇನಗ್ಗಳಿಕೆವಡೆಹನೊ -(ಕುವ್ಯಾಕ. 
`೬-೧೪). ಉಲುವಳ್‌ - ಬಿಡುವವಳು ; ತ್ಯಜಿಸುವವಳು: ಅಟದಬಪಿ 
ಬಲಸಿಯನುಲಿಿಯದೆ ಪಟಿಿವರುಮಂ ತವಿಸಿ ಕಟಿಯದುಲ್‌ [ಪಾಠಾಂ.೪] 
ವಳನಾದಂ ಪಲಕಿಕೆಯ್ದು. ತೊಟ್ತ್ಯನುಬಿದಂತುಟಾದ, (ಕವಿರಾ: ೩-೧೭೫), 
(ಬೇ. 1 ತಮಿ: ಮಲ.' ಒಟು; ಕೊಡ; ಒಳಿ; ತುಳು. ಒರಿ). 

ಉಜಕ್ಕಿ (ನಾ). ಮಿಕ್ಳುದು; ಶೇಷ; ಅವಶೇಷ. [ಆ ಉಟ] 

ಉಲ (ನಾ): ಎಡೆ; ಸ್ಕಳ' *ಸ್ಥಾನವ್ಯಕ್ತಿಯಂ. ಸೇಟಸ್ವೊಡೆ ಉಟ? 
(ತನುಜ. ನೆ. ೩೩ ಪ್ರಯೋ) ; ಅರಿ ಉಟುನುಲ್ಲಮೇಷ ಮಹಿಸೋದ್ದುರ 
ಯುದ್ಯೆ ರಸಪ್ರಿಮರ್ಕಳಿಂ(ಕಾವ್ಯಾನ. ೫೧) ; ದೊರೆಕೊಳ್ಳುಂ ಷುಧೇಶಮ 
ದರೆ ಊಟ ವಾಕ್ಯದೊಳಮನ್ವಿತಾರ್ಥದೊಳಕ್ಕುಂ (ಕಾವ್ಯಾ. ೬೬) ; 'ಪೆಜ 
ವುಳ [ಪಾಳಾಂ. ಪೊಳ] £ಪೇಜನ್ರೆಆ3ವುಳ್ಳು ವಿಲ್ಲಿಯೊಳವಾಗಮಭಾಷೆಗ 
ಳಿಲ್ಲಿಯುಳ್ಳುವಂ ಪೆಅವುಳಿ£ಟಶಿ3 ಕಾಣಿ ಲಾಗದೆನೆ ಪಂಪನ ಪೊನ್ನನ ಪೇಲ್ಮ 
ಕಬ್ಬದೊಳ್‌ ನೆಜಕಿಯೆ ಪರಿಸ್ಫುಖಂ: ನೆಆಕಿಯದರ್ಡುದುಮಂ ನುಡಿದು... 
ನೆ ಗ ಆಸ್ವಿ ದ ೦.ಕವಿಚೆತುರ್ಮುಖಸಾಗಮವೇದಿಯಪ್ಪುದಂ (ಅಚಿಪು. 
`೧೨೨೬೩೩) ; ಎರೆಡು ನನ್ಹಾ ದೀವಿಗೆಯುಂ ಸಲಲೆಕ್ಳಮೊನ್ನು ಪೊಟಿ ನಿವೇದ್ಯ 
ಮುಚ 'ಕರಗಾಣದೆಣ್ನೈಯುಮಿನ್ತಿನಿಸುವ (ಎಳ. -ಗ1, ನಂಜನ- ೧೩೪-೧೩; 
1021) - (ದೇ. ॥ ತಮಿ. ಉಲಿ ಎ ಸ್ಥಳ] 

ಉಲಿ (ನಾ). ಶಕುನದ ಪಕ್ಷಿ: ಪ್ರಯಾಣ ಶಕುನದೊಳ್‌' ಉಜಕಿಯ 
[ಹಾಳಾಂ. ಅಳಿಯ) ನೊಂದಂ ಕಂಡಂತೆ (ಪಂಚತಂ. ೨೦೭-೯). "ಉಟಿಿಗ? 
ಪರಾ. :(?] 

ಉಲರದಿ (ನಾ). ಒಂದು ಬಗೆಯ ಕಾಡುಹತ್ತಿಯ ಮರ (?): 
ವಾಯವ್ಯದ ಕೋಣ ಪಿರಿಯ ಉಬಾಸ್ತಿ ಅಂಗಿನೆ ಕೆಬಕ್ಕೆ [ತ] ಟ್ವೀರಿ (ಎಇ. 
x, ೬೭-೭೯ ; 862). [?] 

ಉಲಕಲ್‌ (ನಾ). ಮಿಕ್ಳುದು; ಅವಶೇಷ: ಗುಜಕಿಕಲ್‌, ಉಟ 
ಕಲ್‌; ಮೊಲಕಾಲ್‌.-(ಶಬ್ದಾನು. ೧೪೦ `ವ್ಯಾಖ್ಯಾ).,_[ಉಲಕ್ಕಿ-- -ಕಲ್‌] 


೧೦೧೦. 


85 


45 


ಉಲಾವು 


ಉಬಾಕೆಲ (ನಾ). ಕಳೆದು ಉಳಿದುದು: ದಲವುಟ, ' ಊಟ್‌ಕ 
ಕಟಕುಲ (ಶದ್ದಾನು. ೧೪೦ ವ್ಯಾಖ್ಯಾ). [ಉಟ +: ಕಟ್‌] 

ಉಲಾಕು (ನಾ). ೧. ಉಳಿದುದು: "ಉಲಕು (ಉಟಕು) - ಭಾವ 
ವಾಚಿ” (ಶಮದ. ಪಂ..೧).-ಪಿ. ವಾದ್ಯ : “ಉಜಕಿಕೆನಲ್‌ ಮೊಟಿಗೆನಲ್‌ 
ವಾದ್ಮ? (ಸಂಜೀವ; ೩). [ಉಟ್ಮ್‌ +-ಕು] 

ಉಲಾಕೆ, ಉಳಿಕೆ (ನಾ). ಮಿಕ್ಬುದು ; ಉಳಿದದ್ದು: ಪೊಸತಿಜಕಿದ 
ತಳಿರಿಂದೆ ಮೆಯ್ಕುಟ್‌ಕೆಯನ್‌ ಬೂದಿಮಾಡಿದೊಮ್‌(ಅಂತಿಗೊ. ೧೧5೨); 
ಇನಿಸು ತಡೆಯಿಂ ಅವಳಟಲ ಉಲಾಕೆಯನ್‌ ಕೇಳ್ವಿನಂ (ಬದ್ಧಪ್ರ 
೩೭-೭೯೯). ಉಳಿಕೆ: ಉಳಿಕೆ ಮೂರರಲ್ಲೊಂದು ಪಾಲು. ಜಮಾನನ್ನು 
ರೈತರೇ: ಉಳುತ್ತಿದ್ದರು (ಪುನರು. ೨೬೪). [ಉಟಕ್ಕಿ + ಇಳೆ] 

ಉಲಾಗೆ, ಉಲಿಗ್ಯ, ಉಳಿಗೃ (ನಾ). ಒಂದು ಶಕುನದ ಹೆಕ್ಕಿ) 
ಹಾಲಕ್ಕಿ; ಗೀಜುಗನ ಹಕ್ಕಿ : “ಉಟಕಿಗಂ -ಶಕುನದ ಹಕ್ಕಿ? (ಶಮದ. 
ಪರಿ. ೧); ಉಟ [ಪಾಠಾಂ. ಲ] ಗಮೆಂದೊಂದು ಶಕುನದ ಪಳ್ಳಿ” 
(ಸಂಜೀವ. ೩);.ಈಗಡೆ ಉಲಕಿಗಂ ಸಗುಣ ನುಡಿಗುಂ (ರಾಮಾಶ್ವ. ೨-೧೫). 
ಉಲಿಗೈ: ಉಲಿ [ಪಾಠಾಂ. ೪ಿ)ಗನ ಮಠಿಯಂತೆ ಉಲಿವಾಕೆ.ಸಜ್ಜನೆಯೆ 
(ಸರ್ವಜ್ಞ. ೧೮೩೨).:ಉಳಿಗ್ನ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ಉಲ್ಕಾ + -ಗ್ಯ) 

ಉಟೀಗ್ಗು "ಉಲ್ಲ? ನೋ. 

ಉಲಾಪು, ಉಳಿಹು, ಉಳುಪು, ಉಳುಹು (ಕ್ರಿ). ೧. ಇರುವಂತೆ 
ಮಾಡು; ನೆಲೆಯಾಗಿಸು: ಅಜಿತ ಪರಾಕ್ರಮಮನುಟಾದೆಜಗಿ ದಿಗ್ವಿಜಯ 
ಮನುಟ್‌ಪಿಧರೆಅಕಮಾಯದಿರ್ಕುಮೆ ನಯಮಂ (ಶಾ ಂತಿಪು. ೪-೭೬). 
೨. ಮರೆಮಾಡು; ಮುಚ್ಚು. ಏಕುಟೀಪಿ ಪೇಟಕ್ತಿ ಮಗಳೇ ಪ್ರಾಳಟ 
ಮಾಗಆಯೆ -ಪೇಲ : ನನ್ನಂದಮನೆಂದಾ ಕಮಳಾನನೆ ಬೆ ಸಗೊ Ff ಲ್‌ 
(ನೀಮಿಪು. ೮-೬೫). ೩. ಮಿಗಿಸು; ಅವಶೇಷವಾಗಿಸು. ೪.. ಬದು 
ಕಸು; ಕಾಪಾಡು. ಉಳಿಹು : ೪. ಶಿವಾಚಾರಸಂಪನ್ನರೆನಿಸಿ ಮನುಜರ 
ನುಳಿಹಬೇಕೆಂದನು (ಟಿಬಪು. 5-೧೬). ಉಳುಪ್ರು :` ತಿ. ಸುರಸುಂದರಿ 
ಯರ್ಕಳ್‌ ಸಿಂಗರಂಗೊಂಡುಳುಪಿರ್ದ ಬಣ್ಣದಿಂ. .. ಬರೆವರ್‌ (ಶಾಕೌಂತ. 
೧೦೦-೧೬೮). ಉಳುಹು ಎ .೪; ಫಲುಗುಣನ ಮಗೆನಿವನು ಬಲಗೈ 
ಯುಳುಹಬಾರದು (ಕುವ್ಯಾಬ್ರೋ. ೪-೨೭) ; ಹಗೆ `ಹಸುಳೆಯೆಂದುಳುಕ 
ಲಾಗದು (ಅಕ್ರೂಚ, ೨-೧೫) ; 'ನವರತ್ತು ಪೊಂಗಿದ ಮಣಿಮಂಟೆದಲಿ 
ಅಂಗಜ ಕೇಳಿಯನಿತ್ತೆನ್ನನುಳುಹೊ (ಕಂನವಿ. ೯-೧೮೭); ಯಾರುಉಳು 
ಹುವರೆಂದು ಅತ್ತಿತ್ತ ನೋಡುತಿರೆ ಕತ್ತಲೆಯು ಮುಸುತಿತ್ತು (ಕನನೆ. ೫೦). 

[ಊಟ + -ಪು] 

ಉಲಟಕಿವಳ್‌ "ಉಲ್ಲಾ? ಪಠಾ. 

ಉಲವು, ಉಳಿವು: (ನಾ). ೧. ಉಳಿಯುವಿಕೆ; ಬದುಕುವಿಕೆ; 
ಜೀವನ: ಎಮ್ಮ ಸಾವುಮುಲೀವುಂದೈ ವೇಟೈೈಯಾಯ್ತಾಗದೇ (ಪಂಪೆಭಾ. 

ಎನ್ನಿಂ ನಿನಗಳ್ಳು ಮುಚ್‌ ವುಮುವಜ ನಿಗನೊಲವೆಂ (ದಶೆಕು. 

೮-೩೦೯). 3.- ಇರುವೆಡೆ; ಇರುವ ಸ್ಥಳ (?) :: ಗಾಳಿಯನಂ ಕಣವು 

ಐಿಪುಂ ಕಾಫ್ರುಂ ಮೇಪುಂ ತೋಡುಂ ಟಂ (ಪಂಪಭಾ. ೫-೪೩ ವ). 

೩. [ಕಾವ್ಯಮಾ] ಒಂದು ಉಕ್ತಿವಿಕೇಷ (ಮರೆಮಾಡಿ ಹೇಳು 

ವುದು): ನು:ಸುಳೊರ್ನು೯ ಡಿ ಭಾಮೆ ಮನಕ್ಕೆಸೆವಸ್ಪಷ್ಟ್ಟಾರ್ಥ ಮುಖವು 

ನಾಮಾಂತರಿತಂ ಕುಸುರಿಯ ' ನುಡಿಯೆಂಬಿವು ಭಾವಿಸೆ ಪೇಳಿಕೆಗಳೊಳೆ 

ಪೇಟ್ವ ಭೇದಮವಕ್ಕುಂ (ಕಾವ್ಯಾವ. ೫೯೪).-ಉಳಿವು: ೧.:ಅದಜ ಭೇದ 

ಏತಆಂದ' ಅಳಿವು ಉಳಿವು (ಕೋಲಶಾಂ. ೧೨) ; ಕೌರವನುಳಿವು ನಿನ್ನದು 

ಕಂದ (ಕುವ್ಯಾದ್ರೋ. ೧-೨೩); ಅಳಿವು ಉಳಿವುಗಳ ಹೋರಾಟ ಆಕೆಂಭ 

ವಾಗುತ್ತದೆ (ag. ೩೦೬). [ಉಪ + -ವು). 


೨-೮೯); 


ಉಲಾಸ್ಸು 


ಉಬಿಕಿಸ್ಟು ಉಳಿಸು, (ಕ್ರಿ). ನೇಗಿಲಿನಿಂದ ಭೂಮಿಯನ್ನು ಉಳು | 


ವಂತೆ ಮಾಡು: ಆರಸಂ. ಗೌಂಡನಿಂ ಫೊಲಮನುಲಾಸಿದಂ (ರ ನು. 
೨೦೫ ಪ್ರಯೋ). ಉಳಿಸು: ಗೌಡರೆ ಖುದ್ದು ನಿಂತು ಹೊಲ ಉಳಿಸು 
ತ್ತಿದ್ದಾರೆ (ರೂಢಿ). [ಉಲ್‌ + ಕಸ್ಟ) 

ಉಟಾಸ್ಸು, ಉಳಿಸ್ಕು (ಕ್ರಿ). ಉಳಿಯುವಂತೆ ಮಾಡು ; ಬದುಕಿಸು; 
ಜೀವದಿಂದಿರಿಸು. ಉಳಿಸ್ಕು : ಬಯಿಸಿದಂ, ಉಳಿಸಿದಂ, ನುತಿಸಿದಂ 
(ಶಬ್ದಾನು. ೬೩ ಪ್ರಯೋ); ಈ ಕಷ್ಟದಿಂದ ದೇವರೇ ಉಳಿಸಬೇಕು (ರೂಢಿ). 

[ಉಲ + -ಇಸ್ಯು) 

ಉಲಕಿಸ್ಕು (ಕ್ರಿ). ಸಹಿಸು: “ಉಲಾಸು- ಸಹನೇ (ತಾಳಿ ಕೊ) * 
(ಶಮಧಾ). ಐ ಒಂದು ಓಲೆ ಪ್ರತಿಯಲ್ಲಿ “ಉರಿಸು-ಸಹನೇ” ಎಂಬ 
ಪಾಠವಿದೆ. [2] 

ಉಟು "ಉಟ? ನೊ 

ಉಮಯುಂಗು "ಉಲುಗು? ನೋ. 

ಉಲುಗಿಸು (ಕ್ರಿ). ಒಲಿಸು; ಒಲಿಯುವಂತೆ ಮಾಡು: ನಿನ್ನನುಟು 
ಗಿಸ [ಪಾಠಾಂ. ಒಲಿಯಿಸ]ಲುಮಾಜಿಯೊಳೆನ್ನಂ ಬೆಂಕೊಂಡು ಕಾದಲುಂ 
ಬಂದೀಗಳ್‌: ಬಿನ್ನನೆ: ಮೊಗದಿಂ ಬೀರರ್‌: ಬೆನ್ನಿತ್ತುದನಿನಿಸು ನೋಡ 
ಸರಸಿರುಹಮುಖೀ (ಪಂಪಭಾ. ೩-೭೬); ಪೊದಲ್ಹ ಬಾಸುಳಂದುಲುಗಿಸೆ 
ಚಿತ್ತಮುಂ ವಿರಹವಲ್ಲಭನೊಳ್‌: ನೆರೆದಿರ್ದ ನಬ್ಗಳಂ (ಲೀಲಾವ. ೧೨-೪೮) ; 
ಅಬಲೆ: :ತಗುಳ್ಳಿ ಕಟ್ಟು ಕುಲದೇವತೆ ರನ್ನದ ಚೆಂಡನೆಂದು ಮುದ್ದುಲುಗಿಸೆ 
ಗೋಪಿಯರ್‌ ಬಡಿದು ತೊಟ್ಟಲೊಳೊಯ್ಯ ನೆ ತೂಗಿ ಪಾಡಿದರ್‌ 
(ಸೂಕ್ತಿ ಸು. ೭-೬೩). ಎ -ಇಸ್ಕು] 

ಉಲುಗು, ಉಟುಂಗು, ಉಲ್ಲು (ಕ್ರಿ)..ಒಲಿ; ಪ್ರೀಕಿಸು: “ಉಟು 
ಗಿದಂ - ಕೂರ್ತಂ ” (ಶಮದ. ಪ್ರ ೨). ಉಯುಂಗು : “ಉಟುಂಗಿದ 
ನೆಂದು ಕೂರ್ತನೊಳ್‌ ನ (ಕಣಾ ೯ನಿ. ೫೯). ಉಯ್ಲು: *ಉಟ್ಟು- 
ಸ್ನೇಣೇ” (ಕಮಧಾ); ಉಲ್ಲುದನೆಸೆ ಪ್ರೀತಿವಟ್ಟನೊಳ್‌? (ಕರ್ಣಾನಿ. 
೩೬); ಆಕೆಯ ಪಕ್ತಿದ ಕಣ್ಮುಮನುಲ್ಲಿದ ಮನಮುಮಂ ಜೋಲ್ಡ 
ನಾಣುಮಂ ಸೇಲ್ದ ಸರಮುಮನಜ್‌ದು (ಪಂಪಭಾ. ೪-೪೦ ವ). [?) 

ಉಯುಗ್ಮು, ಉಳುಗು (ನಾ). ಅನುರಾಗ ; ಪ್ರೀತಿ; ಸ್ನೇಹ, “ಉಟು 
ಗೆಂದು, ಚೇಟಿಂ ” (ಕಮದ. ಪರಿ. ೧); *ಉಯುಗಿದನೆಂದೊಡೊಲ್ಹ್ಲ ವಂೌ 
(ಸಂಜೀಪ. ೨); ಕೊೊಲಪಿ, ಉಲುಗ್ರು, ಚೆಟಿಗು (ಶಬ್ದಾನು. ೧೪೦ ಪ್ರ ಪ್ರಯೋ). 
ಉಳುಕು ನ ಉಳುಗಂ ಬಿತ್ತುತೆ ನಾಡೆ ಚೊಕ್ಕಳಿಕೆಯಿಂ ಸ್ರಕ್ಚಂದನಾ 
ಮೋದಮಂ ತಳಿಧೋರಂತೆಸಿದಿರ್ಪ ಸೂಳೆಯರ" ಪೆರ್ನೇಳಂಗಳಂದಂ 
(ನೀರವ. ೬-೯೪). (ದೇ. ॥ ತಮಿ. ಉಟುವಲ್‌ ; ಕುಣ. ಒಲಿ WN 

ಉಲುಗುಗದಲಕ (ನಾ). ಬಾಗೆಯಮರ (7); ಅದಿಕ್ಷೆ[ಂ]ಕು 
ಉಟುಗುಗದಲಆ್‌ [ಅ)ದಿನ್ತೆಂಕು ಮೇ]ಲ್‌[ಸ]ಂಗೆ (ಎಇ. ೫ 

892). [ಉಟುಗು? + ಕದಜಕಿ] 

ಉಟುಮೆ, ಉಳಮ್ಮೆ, -ಉಳುಮ್ಮೆ (ನಾ). ೧. ಉಳುವಿಕೆ; 
ಬೇಸಾಯ ; ಆರಂಬ: ಕೆಯ್ಮಂತೆ ಕೆಯ್ಕುಟುಮೆಯಂತೆ (ಧರ್ಮಾಮೃ. 
೧೨-೨೪), ಉಳಮ್ಮೆ: ೨. ಗೇಣಿಗೆ ಕೊಟ್ಟಿ ಹೊಲ (ಕೈಸ್‌ಗೆ. ೫೬೩). 
ಉಳುಮೆ: ಪುಟದಿಂದ ಚಿನ್ನದ: ಸ್ವಭಾವವೂ, ಉಳುಮೆಯಿಂದ 
ಎತ್ತಿನ ಸ್ವಭಾವವೂ. « ತಿಳಿಯಲ್ಪಡುವುದು (ಕೃವಾಉ. ೫೫). 

[ಉಟು (£ ಉಯ್‌) + -ಮ್ಮೆ] 


೬೬-೫೮ ; 


೧೦೧೧ 


5 


0 


20 


ಉಮಖ್ಬು 


ಎ 


ಉಟ್ಟು (ನಾ). (?): ವರಿಸ ಬಟ್ಟಿ ವರಿಯರ ಪತ್ತುವರಿಸಂಬಜಂ 
ಮತ್ತರ್ವ್ವಣಂ ಉಲ್ಕ ಗೂರ್ವೃಕಿನ್ನು ಮಾಣಲಾಗ ತಮ್ಮ ಸ್ವೇಚ್ಛೆ 
ಯೊಳಗ 0] ನೆಗಟ್ಟು ಶ್ಯ is ೫1-1, ೪೩-೧೯ ; 970), [?] 

ಉಲುಕ್ಕಿ,:ಉಕ್ಕೆ, ಉಳ್ಳಿ, (ನಾ). = ಉಲುಮೆ: “ಉಲ್ಕ್ಕಿ ಯೆಂದು ಉಟ್ಟ 

ಸ್ವಭಾವಂ,” (ಶಮದ. ಪರಿ. ೧) ; “ನೇಗಿಲಿಂ ಗೆಯ್ವು ದುಖ? (ಸಂಜೀವ. 

೮) ; ಉಟಸ್ಕಿ [ಪಾಠಾಂ. ಊರಕ್ಕೆ) (ಶಬ್ದಾನು. ೫೫೮ ಪ್ರ ರಮ) ಉಳ್ಳ : 
ನೇಗಿಲೊಳುಕ್ಕೆ ಯನುಔನ ಕುಡಿಯರನಂ ಕಂಡು (ಪುಣ್ಯಾ ಸ್ರ. ೩-೧೩ by 
ಊರಿಗುಕ್ಳೆಯ ಚಿಂತೆ ಪೋರಿಗೆ ಮದುವೆಯ | (ಜ್ಞಾನಡ. 
NSN ಶೀಳು ಉಕ್ಕೆಯ ಕೆರೆದು (ಅರ್ಚಾವಿ. ೩೧-೨೯) ; ಹೊತ್ತಾರೆ 
ಎದ್ದು ಹೊಲಾ ನೋಡು, ಮಳೆ ನೋಡಿ ಉಕ್ಕೆ ಮಾಡು(ಗಾಜಿ). ಉಳ್ಳೆ 
*ಹಲವಿರೇಖನೇ - ಉಳ್ಳಿ ಯೊಳ್‌? (ಉಾಶಕೃ. ೧೪೬); *ಕಾರ್ಷಾ- 
ಕಾಸುಂ, ಉಳ್ಳೆಯೆ ಸಾಲುಂ” (ಉಾಶಕೃ. ೫೮). Pe. 

ಉಲಿ, ಉಗ್ಗಿ (ನಾ). ಒಂದು ಬಗೆಯ ವ್ರತ: ನದ (ಉಗಿ 
ಘು ನೋಂಪಿ ? (ಶಮದ. ಪರಿ. ೨). ನ : ತಂಗಾಳಿಯುಂ 
ತಿಂಗಳುಂ ಬನಮುಂ ಬೆಂಬಲಮಾಗಿ ಶೀರ್ಚವೆ ಸಹ ಕೊಂಡುಗ್ಗಿಯಂ 
ಸುಗ್ಗಿಯೊಳ್‌ (ಅಜಿಪು. ೬-೨೮); ಮಹಾಜಿಯೊಳ್ಳೆ ದೆಯದುದುಗ್ಗಿಯೆಂದು 
ನುಡಿವೀ ನುಡಿ ಲೆಂಕರೊಳಾವಕಾಲಮುಂ ನಡೆವುದು (ಸೌಇಇ. 1x-, 
೧೦೧-೧೫ ; 1048) ; ಸುಗ್ಗಿಯ ಪುಗಿಲೊಳ್‌' ಮುಂಕೊಂಡುಗ್ಗಿಯನುಜ್ಜ 
ವಿಸಿದಂತೆ ಮೋನಮನುಟಾದೇಂ ಬಗ್ಗಿಸಿದುವೊ ಕೋಗಿಲೆಗಳ್‌ (ಕಾವ್ಯಾವ. 
೮೯೨). 


[?) 
ಉಲ್ಲು "ಉಟುಗ್ಳು? ನೋ... 
ಉಜಕ್ಕೆ (ನಾ). ಅನುರಾಗ; ಪ್ರೀತಿ; “ಸ್ನೇಹೆ' (ಚತುನಿ. ಕಿ. 1, ಇ೫). 
[ಉಟ್ಟು ತತ್ರ ?]. 

ಗಿಉಟ್ಕು "ಉರ್ಚು' ನೋ. 

ಉಮ್ಮು, ಉದ್ದು, ಉರ್ದು (ನಾ). ಒಂದು ಬಗೆಯ ದ್ವಿದಳ 
ಧಾನ್ಯ ; ಮಾಷ : ಮಧುಮಾಂಸಮಿಲ್ಲದಿರ್ದಂದು ಧರಾಮರ ಸಮಿತಿ 
ಯಾಜ್ಕ ಮುಮನುಲ್ಲು' [ಪಾ ಕಾಂ. ದ್ಮು) ಮನಾ ಮಧುಮಾಂಸಮೆಂಮ 
ಕಲ್ಪಿ ಹರ್‌ ಶ್ರಾ ದ ಮಿಕ್ಕು ವೆಡೆಯೊಳ್‌' ಪಾವ ೦೯ (ಸಮಪ. 
೧೪-೧೪೯). ಉದ್ದು: *ಫೃತದೊಳೆ ಪುರಿದುದ್ದು ಪೆಸಣು ಗೋದುವೆ 
ವೆರಸಿರೆ (ಕಲ್ಯಾಕಾ. ೩-೨೬) ; ಶುಭ್ರವಣ್ಣದುದ್ದಿನ ಸವಿಗಡುಬು (ಕಂನವಿ. 
೮-೮೩) ; ಉದ್ದು ಉಬ್ಬಿದರೆ ಮದ್ದಳೆ ಆದೀತೇ (ಗಾದೆ) ; ಉದ್ದು ಉರುಳಿ 
ದರೆ ಹೆದ್ದಾರಿ ದಾಟೀತೇ (ಗಾದೆ). ಉರ್ದು; : “ಉರ್ದು ಮಾನಂ? 
(ವಸ್ತುಕೋ. ೯೪-೧೭) ; “ಉರ್ದು- ಸಂನಿಫೃಷ್ಟೇೇ (ಉಜ್ಜು), ಮಾಷೇಚ 
ಉದ್ದು” (ಶಮಧಾ) ; ಜವೆ ಪೆಸಬುರ್ದೆಂಬಿವನಾಡುವ ಪಾಲೊಳಗಟ್ಟು 
ಕುಜದ ಮೂಲಂಗಳೊಳಿಕ್ಕುವುದಾ ಮರನೊಫಪ್ಪುವ ಪಲ್ಲವದಿಂ. ಫುಪ್ಪಂ 
ಗಳಿಂ ಫಲಂಗಳಿನೆಸೆಗುಂ (ಲೋಕೋಪ. ೬-೧೫) ; ಪುಟ್ಲ್‌ ಐ ಉರ್ದು, 
ತೊವರಿ, ಹೆಸಜು ಮೊಡಲಾದುನನಿಕ್ಕಿ ಅಟ್ಟಿ ಕೂಟ್‌' (ಶಮದ. ಪರಿ. ೧). 

ಉದ್ದುಹುರಿ - ಅವಶ್ಯಕವಿಲ್ಲದ ಕೆಲಸ ಮಾಡು: ಉದ್ಯೋಗ 
ವಿಲ್ಲದ ಅಜ್ಜಿ ಉದ್ದು ಹುರಿದು ತಿಂದಳಂತೆ (ರೂಢಿ). 
[ದೇ. ॥ ತಮಿ. ಉಲುನ್ನು ; ಮಲ. ಉಟುನ್ನು ;. ತುಳು. ಉರ್ದು ; 

ಕೊಡ. ಉದ್ದು ; ತೆಲು. ಉದ್ದು ; ಕೋಲಾ. ಉರುಂದೆ; ನಾಯ್ಕಿ. 
ಉರುಂದಳ್‌. ( ಪ್ರಾ. ಉಡಿದೊ ; -ಮರಾ. ಉಡೀದ್‌] 


ಊ 


ಊೂ 
ಊ| (ನಾ). ಕನ್ನಡ ವರ್ಣಮಾಲೆಯ ಆರನೆಯ ವರ್ಣ; ಊಕಾರ: 
ಆಆ ಇಈ, ಉಊ... ಎಂಬೀ ಪದಿನಾಲ್ಕುಂ ಸ್ವರೆಂಗಳ್‌ (ಶಮದ. 


ಊಂಕಿಡು (ಕ್ರಿ). ತೂಗಾಡು ; ಹಿಂದೆಮುಂದೆ ಚಲಿಸು: ಮೆಟ್ಟದನ 
ನಿಯ ಚತುರಪದ ಚತುರಗತಿಯೊಳೂಂಕಿಟ್ಟು ಕುರುಪುಟವ ಸಮಕಿಟ್ಟು 
ಭಯಪದಗತಿಯಗೊಟ್ಟು ನರ್ತಕಿಯ ಲಂಘನದಂತೆ ಹಾರಿಹಯ ಪಾಯ್ದು 
ಮೇಲ್ವಾಯ್ಡು ಬರಲು (ಜಿನಮು. ೧೫-೨೪). "ಊಂಕಿಸು? ಪರಾ. 
[ಊಂಕ್ಕು * ಇಡ್ಮು]) 
ಊಂಕಿಸು, ಉಂಕಿಸು (ಕ್ರಿ). ಆರೋಚಿಸು; ಭಾವಿಸು; ಧ್ಯಾನಿಸು: 
ಘನತರದ ನಿತ್ಕತೆಯ ಬೇಡುವೆನೆನುತಲೂಂಕಿಸೆ ಕುಂಭಕರ್ನನ ಕೊನೆಯ 
ನಾಲಿಗೆಯಲ್ಲಿ ಭಾರತಿ ನೆಲಸಿ ಮಾಯೆಯಲಿ ಮುನಿದು ನಿತ್ಯವ ನಿದ್ರೆ 
ಯೆನಿಸಲು (ಆನಂರಾ. ೧೧೭೨೧೮). ಉ ೦ಕಿಸು: ಏಜ್‌ ನೋಡಲು 
ಲೋಕವೆಲ್ಲಂ ತೋಜಲಾಪ ಮಹೀರುಹಂಗಳನೇಜಕಿ ನೋಡಲು ಲೋಕ 
ವೆಲ್ಲಂ ತ್ಕ್ನೋಜುವದ್ರಿಗಳ ಏಜಕಿವುಂ[ಪಾಕಾಂ. ಯುಂ]ಕಿಸಲೆಲ್ಲಿಗಾ 
ದೊಡೆ ಜಾಜದೊಯ್ವ ಮಹೀರುಹಂಗಳನೇಣಿವುಂ [ಪಾಠಾಂ. ಯುಂ] ಕಿಸ 
ಲೆಲ್ಲಿಗಾದೊಡೆವೊಯ್ವ ನಗತತಿಯ (ಬಸಪು. ೧೯ ೪೯). 
[ಊಂಕ್ಕು -+ -ಇಸ್ಕು.! ಕೆಲು. ಉಂಕಿಂಚು] 
ಊಂಕು, (ಕ್ರಿ). ಭಾವಿಸು; ಧ್ಯಾನಿಸು; ನೆನೆ: ಪಾಜ್ತರಾಜವುಯೆಂ 
ತಿಹುದೆಯೆಂದೂಂಕಿ ಹೃದಯದಿ ನೆನೆದ ಚಿದನಂದಾತ್ಮ ಗುರುವರನ 
(ಜ್ಞಾನಸಿಂ. ೧೭-೫೬). [ದೇ. 1ಶಮಿ. ಊಕ್ಳು - ಧ್ಯಾನಿಸು, ಚಿಂತಿಸು) 
ಊಂಕ್ಕು (ನಾ). ನೆಗೆತ ; ಹಾರುವಿಕೆ. "ಊಂಕಿಡು? ಪರಾ. 
[ದೇ. ॥ ತಮಿ. ಉಕೈ) 
ಊಂಕ್ಕು (ನಾ). “ಹೊಲದಲ್ಲಿ ಬೆಳದ ಪೈರನ್ನು ರಾಶಿಮಾಡೋಣ” 
(ಗಂಗಾಮ. ೪೭). [?) 
ಊಂಳೆ "ಉಂಕಿ? ನೋ. 
ಊಂಚ "ಉಂಚ್ಯ' ನೋ. 
ಊಂಚು "ಉಂಚ್ಯ' ನೋ. 
ಊಂಟು (ಕ್ರಿ)- “ಉಬ್ಬಿಬೆಳೆ ” (ತುನಿ. ಕಿ.1, ೪೭) ; ದರ್ಪಣದ ಇತರ 
ಭಾಗಗಳಲ್ಲಿಯೂ ಇಲ್ಲವೆಂದು ಕಿಟ್ಟಲ್‌ರವರ ನಿಘಂಟನಿಂದ ಎಣಿಸಬಹು 
ದಾದ ಕೆಲವು ಸಿದ್ಧಧಾತುಗಳನ್ನು ಕೆಳಗೆ ಕಾಣಿಸಿದ್ದೇನೆ. -ಇಣಿಕು . . . 
ಅಂಟು, ಊಂಟು, ವೀಂಟು (ಕಸಾಪ. 1, ೨೯೦). [1] 
ಊಂದುಗೆ (ನಾ). (?). ಹಡವಳ ಮಾಚಣ್ಣ ಅಣುವ ನಾಗಸೋವಯ್ಮ 
ನಾಯಕ ಬಳಗಾರ ದೇವಣ್ಣ ಊಂದುಗ ಮಾಬಣ್ಣನಿಂತಿವರ್‌ ಮುಖ್ಯ 
ವಾಗಿ ದೋಣಿ ಸಾಸಿರ್ವರು ದೇವರ್ಗೆ ಪಡೆದರ್‌ (ಸಾ ಇಇ. 1-ಸ;, 
೩00-೧೬ ; 1126). [2] 
ಊಕ್ಕ (ನಾ). ಪ್ರಯತ್ನ; ಉದ್ಯಮ; ಪರಿಶ್ರಮ. 
[ದೇ. ॥ ತಮಿ. ಊಕ್ಕಂ ; ತೆಲು. ಊಕುವ] 
ಊಕ್ಕ (ನಾ). ಭಾವಿಸುವಿಕೆ; ಚಿಂತನೆ. [?) 
ಊಕ್ಕ (ನಾ). “ಹೇನು? (ಗಂಗಾಮ. ೪೭). [೬ ಸಂ. ಯೂಕಾ] 
ಊಕಡ “ಉಕ್ಕಡ್ಕ' ನೋ. 


20 


25 


30 


40 


ಊಚಿಹುಲ್ಲು 


ಊಕಾರ (ನಾ). [ವ್ಯಾಕ] "ಊ?' ಎಂಬ ವರ್ಣ. (ಸಂ. 
ಊಕಾರಾಂತ (ಗು). [ವ್ಯಾಕ] "ಊ' ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ): ಊಕಾರಾಂತಳ್ಳೆ - ಸರಯೂ, ಕಂಡೂ, ಖರ್ಜೂ 
(ಶಮದ. ೮೩ ಪ್ರಯೋ). [ಊಕಾರ * ಅಂತ್ಯ) 
ಊಹಳಿ "ಉಂಕಿ' ನೋ, 
ಊಕೆ, "ಉಂಕಿ? ನೋ. 
ಊಕ್ಕೆ "ಉದು? ಪರಾ. 
ಊಖ್ಯ (ನಾ). ಮಡಕೆಯಲ್ಲಿ ಬೇಯಿಸಿದ್ದು (ಮಾಂಸ ಮೊದ 
ಲಾದುದು). [< ಸಂ. ಉಖ್ಕ) 
ಊಗಾಯ (ನಾ). ಸಣ್ಣ ಗಾಯ; “ಸ್ವಲ್ಪವಾದ ಘಾಯದ ಹೆಸರು” 
(ಗಂಗಾಮ. ೪೭). [?] 
ಊಗಾಡು (ಕ್ರಿ). "ತೂಗಾಡು ” (ಜಾನಕೋ. ೨೨). 
[ಊಗ್ಕು * ಆಡ್ಕು. / ತೆಲು. ಊಗಾಡು] 
ಊಗ್ಗು; (ಕ್ರಿ). ತೂಗು; ಜೋಲು. "ಊಗಾಡು' ಪರಾ. 
[ಜೀ.1 ತನಿ. ಊಂಗು ; ತೆಲು, ಊಗು] 
ಊಗ್ಕು (ಕ್ರಿ). ಹೊಗು; ಪ್ರವೇಶಿಸು: ಆಡಂದ್ರಾರ್ಕಸ್ತಾಹಿ ಹಾಗಿ 
ಅಧಿಕಾರಿ ಸುಂಕಿಗ ತಳವಾರರು ಆರು ಊಗದಾಂಗೆ ಕಟಿಳೆಯನು ಮಾಡಿ 
(ಸೌಇಇ. 13-11, ೪೨೯೨೩೮; 1405). [< ಫಿಗು] 
ಊಗ್ಕು "ಊಬ್ಬು” ನೋ. 
ಊಗುರಿಸು "ಉಗುರಿಸು? ನೋ. 
ಊಚ "ಉಂಚ್ಕ' ನೋ. 
ಊಚತ್ತ (ನಾ). ಉಚ್ಚತ್ವ: ಪ್ರೀತರೇ ಸುಪವಿತ್ರಪರಧನಕಾತವರೆ ನಿಜ 
ಮಹಿಮರಾದೊಡೆ ಯಾತರೆದು ಊಚತ್ವ ನೀಚವು ಬಗೆದು ನೋಳ್ಪರಿಗೆ 
(ಬಿಜ್ಜಪು. ೧೦೮-೭೬). [< ಸೆಂ. ಉಚ್ಚತ್ವ] 
ಊಚನೀಚೆ (ನಾ). ಮೇಲು ಮತ್ತು ಕೀಳು; ಉತ್ತಮ ಮತ್ತು 
ಅಧಮ : ಆಕೆಯು ಊಚನೀಚ ನೋಡದೆ, ಯಾತಕ್ಕೂ ಹೇಸಿಕೊಳ್ಳದೆ 
ಅತ್ತೆಯ ಔಷಧೋಪಚಾರದ ವೃವಸ್ಥೆಯನ್ನು . . . ಮಾಡುತ್ತಿದ್ದಳು 
(ಉತ್ತಗೃ. ೨೦) ; ಪ್ರತಿಯೊಂದು ಪೀಳಿಗೆಯಲ್ಲಿ ಅದರೆ ಊಚೆ - ನೀಚ 
ಪ್ರಕಾರಗಳಿದ್ದೇ ಇರುತ್ತವೆ (ಸಮಜೀ. ೩ ಪೀಠಿಕೆ). 
[ಊಚ (ಆ ಉಂಚ್ಯ) * ನೀಚ) 
ಊಹಚಬೆಳ್ಳಿ (ನಾ). ಶುದ್ಧವಾದ ಬೆಳ್ಳಿ (8). 
[ಊಚ (ಆ ಉಂಡ್ಯ) + ಬೆಳ್ಳಿ] 
ಊಚಿ, (ನಾ). ಒಂದು ಬಗೆಯ ಹುಲ್ಲು; ಹೆಂಚಿಹುಲ್ಲು. "ಊಚಿಹುಲ್ಲು' 
ಪರಾ. [ದೇ. ॥ ತಮಿ. ಊಶಿಲ್‌, ಊಂಜಿಲ್‌ ; ತೆಲು. ಊಚ] 
ಊಚ್ಕಿ, ಊಚೆ (ನಾ). ಚರ್ಮಗಾರನ ದಬ್ಬಳೆ ಸೂಜಿ 
(ಸ್ಕಾಂಡರ್‌): ಊಚೆ : “ಮಾದಿಗನ ದಬ್ಬಳ ೫ (ಕಲ್ಪದ್ರು. ೪೩). 
[?. / ತಮಿ. ಊಶಿ. / ಸಂ. ಸೂಚೀ] 
ಊಚ್ಕೆ (ಗು). ಉಚ್ಚವಾದ ; ಶ್ರೇಷ್ಠವಾದ; ಉತ್ತಮವಾದ: ಮಾಲಿನ 
ಖರೀದಿ ಬರೆಯುವವರು ಮಾಲು ಊಚಿ ಮಧ್ಯಮ ಸುಮಾರು ಅಂತ ಬರಿ 
ಯದೆ (ಮುಂಬವ್ಯಾ. ಪ್ರಸ್ತಾವ. ೨೭). [«- ಮರಾ. ಉಂಚ್‌, ಉಂಚೀ] 
ಊಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು; ಕಸಬರಿಕೆಗಾಗಿ 
ಉಪಯೋಗಿಸುವ ಒಂದು ಬಗೆಯ ಉದ್ದವಾದ ಹುಲ್ಲು; ಹಂಚಿ 
ಹುಲ್ಲು (ಕಿ). [ಊಚ, + ಹುಲ್ಲು (ಆ ಫುಲ್‌)] 


ಚು 


1 


ಊಚು, "ಉರ್ಚು' ನೋ. 
ಊಚ್ಕು "ಉಂಚ' ನೋ. 
ಊಚೆ "ಊಚ್ಛೈಿ? ನೋ. 
ಊಜಿ (ನಾ). ಬಲಿಪೀಠ್ರೆ ಮಹಡಿಯ ತಾಳ್ವಾರ, - ಮೆಟ್ಟ ಲು 
ಮೊದಲಾದವುಗಳನ್ನು ಸುತ್ತು ವರಿದಿರುವ ಕಂಬಿಗೆ ER s 
ರುವ ಸ ಸಣ್ಣ ಸಣ್ಣ ಕಂಬಗಳ ಇ ಸಾಲು; ಕಟಾಂಜನ; ಕಟಕಟಿ 
(ಕಿಸಂಗ್ಲಾ. ೧೧೨). [ದೇ. 1 ತಮಿ. ಊಶಿ ಎ ಸಲಾ] 
ಊಟಿ (ನಾ). ಆಹಾರವನ್ನು ತೆಗೆದುಕೊಳ್ಳುವುದು; ಭೋಜನ: 
*ವಲ್ಭನಂ . . . ಆಹಾರಃ, ಭೋಜನಂ, ಸ್ವದನಂ-- ಈ ೧೧ ಊಟಂ? 
(ಹಲಾಯು. ೫೪-೧೭೦) ; ಫೃತಮಿಲ್ಲದೂಟಿಮೇನೊಪ್ಪು ಗುಮೇ (ಅಜಿಪು. |10 
೬-೯೩) ; ಕುಂಟಿಣಿಯ ಕೂರ್ಮೆಯಂತೆ ಪಶುವಿನ ಕರೆಹದಂತೆ ದೀವಳಿಗೆ 
ಯೂಟಿದಂತೆ (ಧರ್ಮಾಮೃ. ೭-೧೨೨) ; ಉಣ್ಣದ ಊಟಿವನುಣಿಸಿ ವಿಧಿ 
ಯೊಳಗಾಗಿಸುವ ಕೇಳಿರಣ್ಣಾ (ಮಹಾದೇ. ೨೪-೨) ; ಕಾಮಧೇನಿರ್ದು 
ಮೂಟಕೆ ಗೊಡ್ಡಾಕಳನಾಳ್ವರೇ (ಸೋಮೇಶ. ೩); ವರಸುತನುಮಿಲ್ಲದ 
ಮನೆಯೊಳೂಟವದಾಗದು (ಬಸಪು. ೨೪-೩೧) ; ಯಾರಾದರೂ ಮದುವೆ |15 
ಮಾಡಿದರೆ ಊರಿಗೆ ಒಂದು ಊಟ ಕೊಡಬೇಕು (ಹುಟ್ಟಹ. ೨೦); 
ಅಗ್ರಸಾಲೆ ಊಟ, ಚಂದ್ರ ಸಾಲೆ ನಿದ್ದೆ (ಗಾದೆ) ;; ಊಟ ಬಲ್ಲವನಿಗೆ ರೋಗ 
ವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ (ಗಾದೆ); ಊಟ ತನ್ನಿಟ್ಟೆ ನೋಟ 
ಪರರಿಚ್ಛೈ (ಗಾದೆ) ; ಮಾತಿಗೆ ಮೊದಲು ಗಾದೆ, ಊಟಕ್ಕೆ ಮೊದಲು ಉಪ್ಪಿನ 
ಕಾಯಿ (ಗಾದೆ) ; ಊಟಿ ಕೌರವರೆಲ್ಲಿ, ಪಕ್ಷ ಪಾಂಡವರಲ್ಲಿ (ಗಾಜಿ). 
ಊಟಉಡುಗೆ - ಊಟ ಮತ್ತು ಉಡುಪನ್ನು ಧರಿಸುವುದು : 
ಊಟಉಡುಗೆಯ ಮುಗಿಸಿ ಕೋಟ ಕುದುರೆಯನೇರಿ (ಕನ್ನಜಾ. 
೩೩೯-೧೩೮). ಊಟದಆಂಗಡಿ - ಭೋಜನಗೃಹ; ಖಾನಾವಳಿ; 
ಹೋಟಲು : ಊಟದ ಅಂಗಡಿಗಳಲ್ಲಿ ಎಷ್ಟೇ ಸೊಗಸಾದ ಪದಾರ್ಥ 
ಗಳನ್ನೇ ಮಾಡಿರಲಿ ಅದಕ್ಕೆ ಮನೆ ಅಡುಗೆಯ ಸವಿ ಬರಲಾರದು/2 
(ಯಕ್ಷಪ್ರ. ೧೫೧). ಊಟದತಾಟು - ಊಟ ಮಾಡುವ ತಟ್ಟಿ: ಊಟದ 
ತಾಟು ಬಿಟ್ಟು ಓಡುತ್ತಲೇ ಬಂದ (ಕೊತಕಾ. ೫೯). ಊಟೋಪಚಾರ ಎ 
'ಊಟಿ ಮತ್ತು ಉಪಚಾರ: ಪ್ರೀತಿಯಿಂದೂಟೋಪಚಾರಗಳನು 
ಮಾಡು ನಿನ್ನಣ್ಣ ತಮ್ಮದಿರೊಡನೆ ವ್ಯವಹಾರವನು ಮಾತ್ರ ಬೇರೊಬ್ಬ 
ಕೊಳು ಮಾಡು (ಇಂಚಾಪ. ೨೨೫-೧೨); ಊಟೋಪಚಾರಮುಗಿದನಂತರ |30 
* ಆಗಮಿಸಿದರು (ದಾನಚಿಂ. ೨). 
[ ೯. ಊಡ್ಕು. / ತಮಿ. ಊಟ್ಟಮ್‌, ಊಟ್ಟ ; ಮಲ. ಊಟ್ಟು]' 
ಊಟಿಗ (ನಾ). ಊಟದಿಂದ ಜೀವಿಸುವವನು: ಲಂಚದಿಂ ಜೀವಿಸುವಂ 
ಲಂಚಗಂ, ಲಂಚವಣಿಗಂ ಏವಂ... ಊಟಗಂ, ಊಟವಣಿಗಂ 
(ಶಬ್ಬಾನು. ೪೧೫ ಪ್ರಯೋ). [ಊಟ + -ಗ್ಯ] 
ಊಟಗಾರ (ನಾ). ಊಟಮಾಡುವವನು : ಊಟಗಾರರೆ ಊಟ ಬಡಿಸಿ 
ಕೊಂಡರು (ಪುನರು. ೩೪೩). 
[ಊಟ್ಮ + -ಗಾರ (ಆ -ಕಾಣ)] 
ಊಟಿಗಾರ್ತಿ (ನಾ). ಊಟಮಾಡುವವಳು. 
[ಊಟಗಾರ + -ತ್ಮಿ (ಆ -ಇತ್ತಿ)] 
ಊಟಿಣಿ "ಉರುಟಣೆ' ನೋ. 
ಊಟಣೆ "ಉರುಟಣೆ? ನೋ. 
ಊಟಬೈಸು (ನಾ). ಏಳುವುದು ಮತ್ತು ಕೂಡುವುದು; ಬೈಸಿಗೆ: 
ಹುಡಿಗೆ ಊಟಬೈಸು : ಮಾಡಹತ್ತುವಳು (ನಡುಮ. ೧೧೩). 
[4- ಮರಾ. ಊಕಬಶೀ ; ಊರಕಬಸ್‌, ಊರಠಾಬಶೀ ; ಹಿಂ. ಉಟ್‌ |45 


ಜೈಟ್‌] 


20 


35 


40 


೧೦೧೩ 


ಊಡಿಡು 


| ಊಟಿಲೆ, ಊಟಕೆ (ನಾ). ಜಂಬ ಕೊಚ್ಚುವುದು ; “ತನ್ನ ಪೌರುಷ 
ವನ್ನು ತಾನೇ ಹೊಗಳೋಣ, ಆತ್ಮಪಗರುಸಿ? (ಗಂಗಾಮ. ೪೭). 
"ಊಟಲೆಕೊಚ್ಚು' ಪರಾ. ಊಟಕೆ ; "ಊಟಳೆಕೊಚ್ಚು' ಪರಾ. 
[1] 
ಊಟಿಲೆಕೊಚ್ಚು, ಊಟಳೆಕೊಚ್ಚು (ಕ್ರಿ). ಜಂಭಕೊ ಚ್ಚು; 
ಆತ್ಮಸ್ತುತಿ ಮಾಡಿಕೊಳ್ಳು (ಸ್ಯಾಂಡರ್‌). ಊಬಳೆಕೊಚ್ಚು : 
(ಸ್ಕಾ ಂಡರ್‌). [ಊಟಲೆ + ಕೊಚ್ಚು] 
ಊಟವಣಿಗ (ನಾ). - ಊಟಗ: ಲಂಚದಿಂ ಜೀವಿಸುವಂ ಲಂಚಗಂ, 
ಲಂಚವಣಿಗಂ.. .. ಊಟಿಗಂ, ಊಟವಣಿಗಂ (ಶಬ್ದಾನು. ಇ೧೫ ಪ್ರಯೋ). 
[ಊಟ + -ವಣಿಗ] 
ಊಟವಸತಶಿ (ನಾ). ಊಟದ ಮತ್ತು ತಂಗುವಸ್ನ ಳೆ; ಊಟ ವಸತಿ 
ಗಳು” (Boarding - Lodging. ಪತ್ರಿನಿ. ೧೦). 
[ಊಟ + ವಸತ] 
ಊಟ ನಿಡು (ಕ್ರಿ). ಊಟ ಹಾಕು ; ಅನ್ನ ಕೊಡು : ನಂಟರಿಗೆ ಊಟ 
ವಿಡಲು ಅವನ ಮನೆಯಲ್ಲಿ ಗೋಧಿಯ ಒಟ್ಟು ಕೂಡ ಇರಲಿಲ್ಲ (ಪೈಮಹ. 
೫೯). [ಊಟ + ಇಡ್ಮು] 
ಊಟಳೆ "ಊಟಲೆ ನೋ. 
ಊಟಳೆಕೊಚ್ಚು "ಊಟಲೆಕೊಚ್ಚು' ನೋ. 
ಊಟನಗದ್ಮೆ (ನಾ). ಊಟಿಯ ನೀರಿನಿಂದ ಬೆಳೆಯುವ ಗದ್ದೆ: 
ಮತ್ತರಾಜು ಲೆಕ್ಕದಿಂ ಮತ್ತ ೬ ದೇವರಿಂ ಪಡುವ ಊಟನಗದ್ದೆಯ ಕಮ್ಮ 
೨೦೦ (ಸೌಇಇ, Ix-i, ೨೧೦-೧೯ ; 1125). 
[ಊಟನ್ಯ + ಗದ್ದೆ ( ಗೆಜಕ್ಕೆ)] 
ಊಬಸು (ಕ್ರಿ). ಕಳೆ; ಹೋಗಲಾಡಿಸು ; ಹಾರಿಸು (?) : ಊಟಿಸಿತು 
| ಹೃದಯದೊಳಗಣ ಧೈರ್ಯಮಂ ಭೀತಿ ನಾಟಿಸಿತು ನಿನ್ನ ಸುಕುಮಾರಂಗೆ 
ಯಮನವರ ಚೀಟು ಬಂದುದು (ತುರಂಗ. ೬೬-೨೯). 
[ಊಟ + -ಇಸ್ಕು] 
ಊಟಿ (ನಾ). ನೀರಿನ ಚಿಲುಮೆ; ಬುಗ್ಗೆ; ತಲಪರಿಗೆ : ಊಟಿಯಿಂದ 
ನೀರು ಹರಿಯುವಂತೆ ಮೈಯಿಂದ ಬೆವರು ಸುರಿಯಿತು (ನಗೆಗ. ೨೧); 
ಮುಗಿಲಿಗೆ ಪಾರ್ವಂತೆ ಪಾತಾಳಗಂಗೆಯು ನೆಗೆದಳೂಟಿಯಾಗಿ (ಅರಳು. 
೪೫೮-೧೨) ; ಭೂವಿಷಯದಲಿ ಪುದಿದ ರಸವಾಸನೆಗಳಿಲ್ಲ ಅನಿಯಾಗೇಳ್ದು 
ಮುಗಿಲಾಗಿ ಮಳೆಗರೆದು ಬಾವಿಗೂಟೆಯನಿತ್ತು ನರರೊಡಲ ಸೇರುವುದು 
ದೈವ ರಸತಂತ್ರವಿದು (ಮಂಕುಕ. ೭೦). "ಊಟಿವರಿ' ಪರಾ. 
[<£ ಊಲ್ಕು. 1 ಶಮಿ. ಊಣ್ನು ; ಮಲ. ಉಜವ, .ಉಜವು, 
ಉಣ್ಣು ; ತುಳು. ಊಟ ; ತೆಲು, ಕುವಿ. ಊಟ] 
ಊಬಿವರಿ (ಕ್ರಿ). ಊಟಿಯ ನೀರಿನಂತೆ ಹರಿ, ನುಗ್ಗು : ನಾಟರ್ದೆ 
ಪಸುರ್ಗಿಡು ಪುಷ್ಪಲತೆಯ ವ ವೃಕ್ಷವಾಟಿಯೊಳ್‌ ಕುಸುಮಸೌರಭಕೆ ಊಟಿ 
ವರಿವ ತುಂಬಿಗಳ ದೊಂಬಿ ದನಿಗೆಯ್ವ ಕೂಟ ಕೋಗಿಲೆಗಳೊಬ್ಬದುವು 
(ನೋಹತ. ೫-೨೫) ; ಸೂಢಠಿಯಿಂದಡರ್ದರು ಬಲರಾಮ ಸಾತ್ಯಕಿ ಪಾಠೀನ 
ಕೇತೂದ್ಭವನು ಊಟಿವರಿವ ಯದುಕುಮರರು ಚಪ್ಪನ್ನಕೋಟ ಯಾದ 
ವರು ಹತ್ತಿದರು (ಮೋಹತ. ೩೬-೩೮). [ಊಟಿ + ಪರ್ಮಿ) 
ಊಡಿಡು (ಕ್ರಿ). ಊರೆಕೊಡು ; ಆಧಾರವಾಗಿ ಮಾಡು: ಇದು 
ಲೋಕೋತ್ತರಮೆಂಬಿನಂ ನೆಗೆರ್ದ್ದವಲ್ಲಿ ಗ್ರಾಮದೊಳ್‌ ಮೇರು ತಾನಿದು 
ಕೈಳಾಸಮಿದೆಂಬಿನಂ ಧರೆಗವಾಕಾಸಕ್ಕ ವೂಡಿಟ್ಟಿ ನಿನ್ನಿದೆನಂಭೋಜಜನೆಂ 
ಬಿನಂ ಜನನುತಂ ಶ್ರೀಸರ್ವ್ವದೇವಂ ಮೆನೋಮುದದಿಂ ಮಾಡಿಸಿದಂ 
(ಎಕ. ೪11, ಶಿಕಾರಿ. ೧೧೪-೪೩ ; 1096) ; “ಊಡಿಟ್ಟ ೦-ಊರೆಕೊಟ್ಟನು? 


(ಶಾಸಮಂ ೩೧-೧೬೬; ಕೋಶ). [ಊಡ್ಕು * ಇಡು] 


ಊಡಿಸು 


ಊಡಿಸು (ಕ್ರಿ). ೧. ತಿನ್ನಿಸು; ಉಣ್ಣಿಸು: ಕುರುಡನ ಕೈಯ್ಯ' ಕೂಳ 
ಕಲಿ[ ಲ ಪ್ರತಿಗುರುಡಂಗೆ ಊಡಿಸಿದಂತಾಯಿತ್ತು (ವಚಶಾ. 1, ೬೧) ; 
ತರುವೇ ಪಣ್ಗಳ ಮೆಲ್ಲೆ ಮಾತೆ ವಿಷಮಂ ಪೆತ್ತೆರ್ಭಕಂಗೂಡಿಸಲ್‌ ... 
ಪರ ಕಾಯ್ವನೇ (ಸೋಮೇಶ. ೨೯) ; ಸೇದಿದನು ಪೂತನಿಯಸುವನವಳಾ 
ದರಿಸಿ ಮೊಲೆವಾಲನೂಡಿಸೆ (ಕುವ್ಯಾ ಸ. ೯-೫೬) ; ಕೊಂದೆಪನೊ ವಿಷವ 
'ನೂಡಿಸಿ ಚಂದ್ರಹಾಸನಂ (ಜೈಮಿಭಾ. ೩೧-೨೮) ; ಹಾಲನ್ನವನ್ನು ಔಷಧಿ 
ಯಂತೆ ಊಡಿಸುತ್ತಾಳೆ (ನಂಟರು. ೩೫). ೨. ಕುಡಿಸು: ನೀರ್ಗೆಳ 
ಸಿರ್ದೊಡೆ ತಂದು ನೀರನೂಡಿಸಿ (ಚಂದ್ರ ಪು. ೫-೬೪); ಅವರನ್ನು ಮಾಯಿಸಿ 
ಹಾಲೂಡಿಸಿ ಗುರಾಣಿಯ ತೊಟ್ಟಿಲಲ್ಲಿ ಮಲಗಿಸಿದಳು (ಮಣಿಸ. ೭೧). 

೩. ಊಟಕ್ಕಾಗಿ ಕೊಡು : ಅಸುರಾಚಾರ್ಯ ಭಟ್ಟಾರಕರ್ಗೆ... ನೂಣು 

ಮತ್ತರ್‌' ಕೈಯ್ಯುಮಂ ಮಠೆಮಂ ಭಿ ಮಠಕ್ಕೆ ವಿದ್ಯಾದಾನನಾಗೆ 
* ೬ ವಿಟ್ಟಿನ್‌ (ಎಇ. 21೪, ೨೯-೩೬ ; 1010). [ಊಡ್ಕು + -ಇಸ್ಕು] 

ಊಡು, (ಕ್ರಿ). ೧. ಊಟಮಾಡು; ತಿನ್ನು; ಕುಡಿ; ಸೇವಿಸು: 
ಊಡಿಹೆನುಟ್ಟ ಹೆನೆಂಬನ್ನ ಕ್ಕ ಪ್ರಸಾದಿಸ್ಕ ಲ (ವಚಶಾ. 11, ೨೭೯) ; ಊಡಿ 
ಎಲ್ಲರು ಬನ್ನಿ (ಎಸೀಗೀ. ೧೦). ೨, ತಿನ್ನಿಸು; ಉಣ್ಣಿಸು ; ಕುಡಿಸು: 
“ಊಡು - ಭೋಜನಕ್ರಿಯಾಯಾಂ, ಆಧಾರೇ ಚ? (ಶಮಧಾ) ; ತನ್ನ 
ಮನೆಗೊಡಗೊಂಡುಪೋಗಿಯೂಡಿ (ವಡ್ಡಾರಾ. ೭೧-೨೬) ; ರಸರಸಾಯ 
ನಂಗಳನೂಡುವಂತೆ ದಿವ್ಯಾಹಾರಂಗಳನೂಡಿ (ಪಂಪಭಾ. ೪-೧೬ ವ) ; 
ನಾಡುನಿಡಿಯದೆರಸುಗೆಯ್ವೆ ನೆಂಬಂತೆ ಫೃತಮಿಲ್ಲದೂರನೂಡುವೆನೆಂಬಂತೆ 
(ಧರ್ಮಾಮೃ. ೪-೫೦) ; ಊಡದ ಆವಿಂಗೆ ಉಣ್ಣದ ಕಣುವ ಬಿಟ್ಟಂತೆ 
(ಬಸವ. ೧೦೯) ; ಮೊಲೆಯೂಡಿದುದಂ ಬಗೆದಳಿಲ್ಲ ಮನಮಳ್ಳಾಡಿದುದನೆ 
ಬಗೆದಳ್‌ (ಬಂಹರಿ. ೮-೫೯ ವ) ; ಆಡುವ ಮಕ್ಕ ಳಿಗೆ ಊಡುವ ತಾಯಂತೆ | 
ಮಾಡಿದ ಕರ್ಮ ಬಳಿವಿಡಿದು ಸಿಡಿತಂದು ಊಡುತ್ತ ಲಿಹುದು (ಸರ್ವಜ್ಞ. | 
೮೮೦) ; ತುಂಗೆಯ ತೊರೆಯಂತೆ ಮನ ಕರೆಗಿ ನೀರಾಗಿ ಊಡು ಬಡ. 
ಜೀವರನಿತ್ತ (ಇಂಚಾಪ. ೧೫೬-೬೯). ೩. ನೆನಸು; ನೀರುಬಿಡು; 
ಹಾಯಿಸು: ಕೇಶನದೇವನ ನೂಜಮೂವತ್ತು ಮರಕ್ಕೆ ದೇವರ ತೋಂಟದ 
ಬಾವಿಯಲು ನೀರನೆತ್ತಿ ಯೂಡುವರು (ಸೌಇಣ. (2-1, RE ; 1160). 
೪. ಲೇಪಿಸು ; ಬಳಿ: 'ಜಾದಿನೊಳೂಡಿದವೆರಡು ವಸ್ತ್ರ ಮೊಳವು (ವಡ್ಡಾರಾ. 
೧೯೦-೧೧) ; ಅಡಿಯೂಡಲ್ಯಲತಗೆಯಂ (ಆದಿಪು. ೭-೧೧). 

ಊಡಿಕೊಳ್‌ - ಹೊಯ್ದುಕೊಳ್ಳು; ತುಂಬಿಕೊಳ್ಳು; ಹೀರು: 

`ಚಲಿಪ ಕೆದಳೇದಳೆದ ಮಾರುತಂ ಕವಿಘರ್ಮಜಲವನಾಜಕಿಸಿ ವಿಯದ್ಗಂ 


ಗೋದೆಕಮನೂಡಿ[ಪಾಠಾಂ. ದಿ] ಕೊಳುತೆ ನಡೆತಂದತ್ತು ಶುಂಡಾಲ 
ಸೈನ್ಮೆ ಮದನೇನೆಂಬೆನದ್ಳುತವನು (ಚೆಬಪು. ೪೭-೩೪). 
[ಜೀ. ॥ ತಮಿ. ಮಲ.' ಊಟ್ಟು ; ತೆಲು. ಊಟು ; ಕೋಲಾ. 


ಉರ್ತೆ, ಊರ್ತೆ; ನಾಯ್ಕಿ. ಊರ್ತಾ ; ಕುಣ, ಊರ್ಪ, ಊತ್ಪ ; 
ಮಕ್ತೊ. ಒಂದೆ] 

ಊಡ್ಕು (ನಾ). ತಿನಿಸು; "ಆಹಾರ” (ಶಾಸಮಂ. ಕೋಶ): ಸಂಗೆರ 
ದೊಳೆಡೆ ಬೆನ್ನಿತ್ತರಂ ಸತ್ತರಂ ತನ್ನಿ ಸುವಿಜ್ಣೂಡಾಗದಾಳಾದರನಿರಿಸಿದನ್‌ 
(ನಿಕ. ೪, ಬೇಲೂರು. ೧೧೨-೨೧ ; ಟು P ಊಡು - ಗುರಿ ಎಂದೂ 
ಅರ್ಥವಾಗಬಹುದು. "ಊಡ್ಕು' ಪರಾ. [ಆ ಊಡ್ಕು) 

ಊಡು್ಯ(ನಾ). ೧. ಆಧಾರ; ಆಶ್ರಯ; ಊರೆ; ಅವಲಂಬನ : “ಊಡು 
ದ ಧೋಜನಕ್ರಿ ಯಾಯಾಂ, gd ಚ (ಶಮಧಾ); ರಸೆಯೊಳ್ಳೂ ರ್ಮ 
ನನಿಟ್ಟ ವಾಸುಗಿಯನೂಡೆಂ ಕೊಟ್ಟು ತೂಗಾಡಿ ನಾಲ್ದೆಸೆಗಂ ಬಗ 
ವೆಂದು ಹೀಲಿಟುದು ಕುತ್ತಿ ೬ಳಂಗಳೆಂ ಲ್ಲ ದೆಂತು ಸೆಜಂಗಿಂಗಜನಾನೆಯಂ 
ನೀತಿ ಪಿನಿತ್ತಾಯಾಸಮೇಕೆಂದು `ತೋಳ್ಪ ಸೆಯೊಳ್ತಾಳ್ಡಿದನುರ್ವ್ವರಾರ 
ಮಣಿಯಂ ಚೋಳಪ್ರತಿಷ್ಠ್ಕಾಪಕಂ (ಎಕ. ೪, ಡನ್ನರಾ. ೨೦೩-೧೨; 1223); 


೧೦೧೪ 


ಣಯ 


ಪಾಂಡವವಡೆ ಭಯಂಗೊಂಡು ಗಾಂಡಿವಿಯನೂ[ಸಾಳಾಂ. ಮಾ]ಡು 
ಗೊಂಡು ನೂಂಕಿ ಶರವರ್ಷಮಂ ಸುರಿಯೆ (ನೇಮಿಷು. -೧೨-೧೦೨ ವ). 
೨. ಗುರಿ: ಸಂಗರದೊಳೆಡಜಕಿ ಬೆನ್ನಿತ್ತರಂ ಸತ್ತರಂ ತನ್ನಿಸುವಿಂಗೂಜಾಗ 
ದಾಳಾದೆರ ನಿರಿಸಿದಂ(ಎಕ. ೪, ತು ೧೧೨-೨೧; 1220). ಔ ಊಡು- 
ಆಹಾರ ಎಂದೂ ಅರ್ಥವಾಗಬಹುದು. "ಊಡ್ಕ್ಮು' ಪರಾ. 
ಊಡಾಗು - ಆಧಾರವಾಗು ; ಆಶ್ರಯವಾಗು : ಅಂತವರಿಬ್ಬರುಂ 
ಪೋಗದೆ ನಿಂದುದಂ ಕಂಡು ಪೊರಿದಾಳು ಕುದುರೆಯ ಮೊಬ್ಬ 
ತಾಗಿಯೆಸಲ್ವಿ ಆಕಿಯಲಂಂ ಕೋಲ್ಕೊ ಂತಂಗಳೂಡಾಗಿ ಬಿರ್ದ್ದು pd 
ಪ್ರಾಪ್ತ ಕ ರಾದಡನರಿರ್ಬ್ಯರ ಪೆಣನಂ ಮಟ್ಟ (ಎಕ. ೪111, ಸೊರಬ. ೧೭೫-೧೫ ; 
ಸಸ ಮಾಡು ತ ನಿಜನಿಷ್ಮೆ Hid ಮೂರ್ಬನಾರಾಡುನ `ಜೂಜ 
`ನಾನೊಮ್ಮೆ ನೋಡಬೇಕೆಂದೀಶ ಜೋಡಿಸಿದನು ಮಹದಾಡಂಬರದ 'ವಣಿ 
ಜತೆಯ (ಧೈರವೇ. ೧-೩೫೦) ; ಊಡಾದ ಸಂಸಾರವನ್ನು ಕಂಡು ಆತನಿಗೆ 
ಸಂತಸವಲ್ಲವೆ ? (ನದೀಪ. ೬). 
[ಆ ಊಬ್ಕ. / ತುಳು. ಊರು ; ತೆಲು. ಊಡು - ನೆಡು] 
ಊಡುಗೊಳ್‌ (ಕ್ರಿ). ದಾಟಿ ಹೊರಬೀಳು : ಗಗನಮನಡರ್ವ ಭೀಮ 
ಧೂಮಧ್ವಜನೊಳ್‌ ಪಾಯ್ಸ ೦ತೆ' ಮಾಡಿ 'ನೀಡುಮೂಡುಗೊಂಡೋಡಿ 
ತತ್ರಿತೃವನಾಭ್ಯಂತರದೊಳಿರ್ದ ಭೂರುಹಮನೇಜಃ (ನೇಮಿಪು. ೩-೧೬೧ವ). 
[ಊಡ್ಮು * ಕೊಳ್‌] 

ಊಡೆ (ನಾ). ಆಲದ ಮರದ ಬಿಳಲು (೪). [ದೇ. 1 ತೆಲು. ಊಡ] 

ಊಢೆ (ನಾ). ಮದುವೆಯಾದ ಹೆಂಗಸು : ಕನ ಊಢೆಯರೆಂಜೆರಡು 
ಪ್ರಕಾರಮಾದ ನಾಯಕಿಯರಿಂ. (ವಿವೇಕ. ೨೨೮) ; ಕೊಡುಕೊರಕಿಯೊ 
ಕೊರಡಿಯೊ ಮೇಣೂ (ಪಾಠಾಂ: ಜ್ಮೂ]ಥೆಯೋ' ಮೂ ರ್ಚೆ'ಯೊ 
ಮುಗುದೆಯೊ .. . ಆವ ಕೊಆತೆಯೆನಟ್‌ದು ನೀ ನೇಜಿ ಹೇವರಿಸಿ ಪುಚ್ಚ 
ಳಿಯನೈದಿದೆ (ಮದೇಪು. ೬-೨೧). [ಸಂ. ಊಢಾ) 

25, ಊಣ, (ನಾ). ಆಹಾರ; ಊಟಿ: ಪಶುವನೆಡ್ಡು ಕೂಡಿ ಹಸಿಗಗೆಗೆ 
ಬಂದಂತೆ ಉಂಬ ಊಣಕ್ಕೆ ನೆಂದು ಭಕ್ತಿಯ ಊಹಣೆಯಕ್ಕೆ : ಹಿಂದು 
ಮುಂದಾಹ (ಸುಂಕಬಂ. ೮೩). 

[€. ಉಣ್‌. / ತಮಿ. ಉಣ; ಮಲ. ಊಹ್‌ ; ತುಳು. ಉಣಸ್‌]) 
ಊಣ್ಯ, ಊಣೆ (ನಾ). ಕುಂದು; ಕೊರತೆ: ಜಡಮತಿಯೊಳೆನ್ನೊಳಾ 
ವುದಮೂಣಂ [ಪಾಠಾಂ. ಳಾವುದುಮನಣಂ] ನೋಡದೆ (ಪುಷ್ಪಪು 

೫-೧೦೩). ಊಣೆ : ಇಂದುವಿಗಾದ ಕುಂದನು ವರುಣನಿಗಾದೂಣೆಯನು 
ನೋಡಲು (ಕೈವಲ್ಯ. ಪೇಳ್ದವಂಗೂಣೆ ಪಳಿಕೈವವಂ ಗಾವಿಲ 
ನಲಾ (ಮಹಾವಿ. ೧-೩೬). [< ಸಂ. ಊನ] 
ಊಣಯೆ, ಊಣೆಯ (ನಾ). ನ್ಯೂನತೆ; ಕುಂಡು; ಕೊರತೆ: 
ವಿಮ್ಮ ಮಾರ್ಜಾಲಂಗೆ ಕಿಂಚಿದೂಣಯಂ ಬಂದಡೆದಣ ಸಾಮರ್ಥ,ಂ 
ಕಿಡುವುದೆ ಪೇಳಿಮೆನೆ (ಧರ್ಮಪ. ೩-೧೩೦ ವ) ; ಬಾಲತನವೇನೂಜಯವೆ 
ಕಟ್ಟ್ಬಾಳುತನವಾಭರಣವವನೀಪಾಲಸುತರಿಗೆ (ಕುವ್ಯಾದ್ರ್ರೋ. ೫-೩೧); 
ಸಕಲ ಸಾಭಾಗ್ಯಗಳನಿತ್ತ ವಿಧಿ ನಿನಗೊಂಡು ಯುಕುತಿಯಂ ತೆರದಾದ 
ನೂಣಯಂ ಚಂದ್ರಮನ ಸಕಳಂಕಿಯೆನಿಸಿದಂ (ವೆಂಕಾರಾ: ೫-೯-೧೫). 
ಊಣೆಯ : ಒಷೆಯರು ಭಕ್ತರ ಠಾವಿನಲ್ಲಿ ಊಣೆಯಕ್ಕೆ ಎಡೆಗೊಡದೆ 
(ಏಲೇಶ್ವ. ೧೫೪) ; ಊಣೆಯಮಿಲ್ಲದೆ ಮಕ್ಕೆ ಳ ಮಾಣಿಕವಂ ಕಂಡೆವು 
(ದಶಕು. ೫-೮೫) ; ಜಾಣರಂ ತಲೆದೂಗಿಸದೆ ನುಡಿದೊಡಾ 'ಪದಕ್ಕೂಣೆಯೇಂ 
ಬಹುದೆಂದು (ಜೈ ಮಿಭಾ. ೧-೮). 
ಊಣೆಯವಾಗು- ನ್ಯೂನತೆಯುಂಬಾಗು ; ಕುಂದಾಗು: ಭಿಕಮನ 
ನಲವಿಗೂಣೆಯವಾಯ್ತಿ ದುಃಸ್ಥಿತಿಯಾಯ್ತೆ ನಕುಲಂಗೆ (ಕುವ್ಯಾದ್ರೊ . 
[ಪ್ರಾ. ಊಣಿಯ. / ಸಂ. ಊನಿತ) 


15 


20 


೩-೯-೧); 


೭-೨೨). 


ಊಣಯಂದಳೆ 


ಊಣಯಂದಳೆ (ಕ್ರಿ). ನ್ಯೂನತೆಯನ್ನು ಹೊಂದು ಕುಂದನ್ನು 
ತಳೆ; ಮರಗಿಡಗಳೆಡೆಯೊಳುದಯಿಸಿದವರನೇಂ 'ಪೋಲಿಪರೆ ನೋಡಲಿನಿ 
ತೂಣಯಂದಳೆಯದಿರ್ದ ಸಾಂದರಿಗೆ`ಸರಿಯಾರೊ ದೊರೆಯಾರೊ ಎನೆ 
[ಸಾಳ್ವಭಾ. ೧೪-೧೩). [ಊಣಯ + ತಳಿ,] 
ಊಣಯಂಬುಗು, ಊಣೆಯಂಬುಗು (ಕಿ). ನ್ಯೂ ನತೆ ಯನ್ನು 
ಪಡೆ; ಕುಂದುಂಟಾಗು : ಊಣಯಂಬುಗಟೆ ಸಟ್ಟಮ್ಮಾರ್ಜನಂಗೆಯ್ದು 
ಮಾಣದಾ ಚೌಕಮಧ್ಯದೊಳು (ಪಾಸೋಪು. ೧೨-೨೦). ಊಣೆಯಂ 
'ಬುಗು ; `ಶ್ರೀ ಗುರುಪರಂಪರಾಸಂಭವಂ ಸಕಲ ಸುಕಲಾಗಾರನಮಲ 
: ದಾಕ್ಷಿಣ್ಮಲಲಿತಾಸ್ಮನೆಲ್ಲಾ ಗುಣದೊಳೂಣೆಯಂಬುಗದೆಸೆವನಾತನ. ಫೆಸರ್‌ 
ಪದ್ಮರಸಂ (ಪದ್ಮಕಾ. ೪-೪). 
[ಊಣಯ * ಫುಗು (ಆ ಪೊಗು)] 
ಸೂಣಯವಿಕ್ಕು (ಕ್ರಿ). ನ್ಯೂನತೆಯನ್ನುಂಟುಮಾಡು ; ಕುಂದು 
ಮಾಡು: ಕಾಣುತ್ತು ಕಾಟಣ್ಣ ಮುಜಕಿದೋಡಿ ಬಹ ಮಂದಿಗೂಣಯ 
ವಿಕ್ಕುತ ನಡೆದು ಮಾಣದೆ ಮಲೆತು ನಿಂದನು (ಕುರಾಸಾಂ.. ೧೩-೭). 
[ಊಣಯ + ಇಕ್ಕು] 
ಊಣಿಸು. (ಕ್ರಿ): ಅಂಟಿಸು ;' ತೆತ್ತಿಸು; ಹುಗಿ (?): ಅಣಿಮುತ್ತಿನ 
ಪೋಣಿಕೆಯೊ ಕುಲಿಶೂಣಿಸಿದ ಬಿಲ್ಲೆಗೆಳೊ ಕೊರೆಕೊರೆದಾಣಿಗೈದಿಹ ಚೆಂದ್ರೆ 
ಕಾಂತದ ಶಿಲೆಯ ಬಟುವುಗಳೋ (ಜಿರಾಮಾ. ೧೭-೪೧). 
[ಊಣು (೮ ಪೂಟ್‌?) + -ಇಸ್ಸು] 
ಊಣುಕೆಲ್ಲು (ನಾ). ಒಂದು ಊರಿನ ಹೆಸರು : ಲೆಂಕಗೇತನಂ ಕನ್ನಂ 
ಊಣುಕಲ್ಲ 'ಕೋಟಿಯೊಳಗಿಟ್ಟಣಿ ಸನ್ನಣಿಯಾಗೆ ನೂಂಕೆಮ್ಮ [ಣ] ದಾ 
ಕೇತ ಪೆಣದಿಆದು;ಸತ್ತೊಡೆ (ಸೌಇಇ. 20-1, ೫೧-೫ ; 1068). 
[ಊಣು +೬ ಕಲ್ಲು (ಆ ಕಲ್‌). 
ಊಣೆ "ಊಣ' ನೋ: 
ಊಣೆಯ "ಊಣಯ' ನೋ. 
ಊಣೆಯಂಬುಗು “ಊಣಯಂಬುಗು?' ನೋ. 
ಊಣೆಯವಿಡಿ (ಕ್ರಿ). ನ್ಯಾನತೆಯಿಂದ ಕೂಡು; ಕೊರತೆಯಿಂದ 
ತುಂಬು: ಜಾಣಸೇಕರ. ನಿನ್ನೆಡೆಯೊಳಗೆಳ್ಳಿನಿತೂಜೆಯವಿಡಿದ ಕಾರ್ಯಗಳ 
- ಉಣಿಸಿಕೊಂಡೆನಾದೊಡೆ ಕೇಳು 'ಮುಡಿಮೊಲೆದಾಣವ ನಿನಗಿತ್ತಳ ಲ್ಲ 
(ಕಂನವಿ. ೬-೧೬೮). [ಊಣೆಯ (೮ ಊಣಯ) + ಇಡ್ಕಿ] 
`ಊತ್ಕ (ನಾ). ಬಾತುಕೊಳ್ಳುವಿಕೆ ; ಊದಿಕೊಳ್ಳುವಿಕೆ : ಎಟು ಬಿದ್ದ 


ಜಾಗದಲ್ಲಿ ಊತ ಬಂದಿದೆ (ರೂಢಿ). (ಆ ಊದ್ದು] 
ಊತ್ಕ "ಉದು? ಪರಾ. 
ಊತ್ಕ (ನಾ). ದೃಢತ್ವ; ಸ್ಥಿರತ್ವ (ಕಿ). [ಆ ಊಲು,] 


ಊತ್ಕ (ಗು).“ದಾರದಿಂದ ಹೊಲಿಯಲ್ಪಟ್ಟ;"ನೆಯ್ದ” (ಅಮರ. ಟೀಕೆ). 
[ಸು.] 

ಊತಪ್ಪ "ಉತ್ತಪ್ಪ' ನೋ. 

ಊತಿ, (ನಾ): ಒಂದುರೋಗ: ಅದಿದೆನ್ನದೆ ಲಾಂಗಲಿ ದೇವದುಂಬೆ ಸುರ 
-ದಾಳಿಯೆಂಬಿವಂ ಕಟ್‌ ಯಿಂದಂ ಪೂಸಿದೊಡಂತದಾವಗಂ ಪೆರ್ಚಿದ ಕಿರ್ಚು 
`ವೊಲುರಿವ ಊತಿಯಂ ಮಲ್ಲಾಸುಗುಂ (ಲೋಕೋಪ. ೯-೧೬೧). [?) 

ಊತ್ತಿ (ನಾ). ೧. ಹೊಲಿಯುವುದು; ನೇಯುವುದು. ೨. ವೇಗ; 
ರಭಸ. ೩. ಆಸೆ; ಬಯಕೆ: ಪುಣ್ಮಕರ್ಮ-ಪಾಪಕರ್ಮಗಳ ಯೋಗ 
ದಿಂದ ಉಂಟಾಗುವ ವಾಸನೆಗಳಿಗೆ ಊತಿ ಅನ್ನುವರು (ಭಾಮೃತ. ೬೬). 
೪. [ತತ್ತ್ವಶಾ] ಕರ್ಮಗಳ ವಾಸನೆ: ವಿತತ ಬಹುವಿಧಕರ್ಮಸಂಭನ 


೧೦೧೫ 


ಬಿ 
೦ 


ಗತಿಗೆಳೂರಿ £3] [ಪಾಠಾಂ. ಳೋಳಿ] ಗಳೆನಿಸುವವು ಸಂಪ್ರತಿಯವಾಸನೆ |45 


ಜೀವೆರಿಂಗೆಲೆ ಜನಪ ಕೇಳೆಂದ (ನಿಭಾಗ ೨-೪-೩). 


[ಸಂ.) 


ಊದಿಮರ 


ಊತು (ನಾ). ಹೊಡೆತ ; ಪೆಟ್ಟು (7): ಘಾಸಿಯಾದುದು ತಪನತನು 
ಜಾತನೂತಿನೊಳ್‌ ಸೂಸುಗಣೆಗಳ ಸೊಗಡಿನೊಳ್‌ ಮಲಗೆ ಕರ್ಣ 
ಕೈವಿಲುದನು (ತುರಂಗ. ೬೨-೪೯). `[ಆ ಊಲು) 
ಊತ್ಪ (ನಾ). [ವ್ಯಾಕ] "ಊ' ಎಂಬ ವರ್ಣ;. ಊಕಾರ: 
ಪದದೆರಡನೆಯಕ್ಕರದತ್ವದೊಳೆತ್ವಂ ` ಪ್ರಸ್ವಜಿತ್ವಮಾತ್ವಕ್ಕೂತ್ವಕ್ಳುದಯಿ 
ಕುಮತ್ವಸ್ಥಿ ತಿ (ಕಮದ. ೨೮೬). [ಸಂ.] 
ಊದ, “ಊದಾ ನೋ.. 
ಊದ "ಊದು? ನೋ. 
ಊದಕೆಡ್ಡಿ. "ಊದುಕಡ್ಡಿ' ನೋ. 
ಊದಬತ್ತಿ "ಊದುಚತ್ರ್ತಿ' ನೋ. 
'ಊೂದರೆ, 'ಊದರೆ; ಊದಲು, ಊದಿಲು (ನಾ). ೧. ಹೊಗೆ; 
ಧೂಮ. ಊದರೆ : ೧. “ಹೆಬ್ಬೊಗೆ ” (ನಾನಾಶ. ೪೦). ೨. ಬಾವು: 
` “ಬಾವು, ಉಬ್ಬು” (ನಾನಾಶ. ೪೦). ೩.' ಬೆಳೆಯ ಮಧ್ಯೆ: ಬೆಳೆಯುವ 
ಹುಲ್ಲು; ಕಳೆ: “ಕಳೆ, ಕಣೆ” (ನಾನಾಶ. ೪೦). ಊದಲು, : 
೧. ಹೆಗ್ಗಣದ ಬಿಲಗಳಿಗೆ. ಊದಲು ಹಾಕಬೇಕು (ರೂಢಿ). ಊದಿಲು : 
ದಿ. * ನೋಡು ಪುಟ್ಟಾ-ನಾಸು. ಬಂದೆ; ಅಷ್ಟರಲ್ಲೇ. ಒಂದು ಉಡ ನುಗ್ಗಿ 
ಬಿಡ್ತು, ಈ ದೊಗರಿಗೆ. . . ಊದಿಲನ್ನಾದರೂ (ಕಂಟುಹೊಗೆ) ಹಾಕಿ 
ಪ್ರಯತ್ನಮಾಡೋಣ? (ಮಗಮಾಂ. ೩೭). 
[ಆ ಊದ್ಯು. / ತೆಲು, ಊದರ] 
ಊದರಹಾಕು (ಕ್ರಿ). ಹೊಗೆಹಾಕು: ಊದರಹಾಶಿದರೆ ಸೊಳ್ಳೆಗಳು 
ಹೋಗುತ್ತವೆ (ರೂಢಿ). [ಊದರ * ಹಾಕು.( ಸಾಯ್ಯ್ಯು)] 
ಊದರೆ "ಊದರ':ಕೋ. 
ಊದರೆಯಿಡು (ಕ್ರಿ)::(ಇಲಿ: ಮೊದಲಾದವುಗಳನ್ನು ಕೊಲ್ಲುವುದ 
ಕ್ಕಾಗಿ ಅಥವಾ ಓಡಿಸುವುದಕ್ಕಾಗಿ) ಹೊಗೆಯಿಡು, -- ಹಾಕು: 
(ಸ್ಕಾಂಡರ್‌). [ಊದರೆ (ಆ ಊದರ) + ಇಡ] 
ಸಗೂದಲು,."ಊದರ” ನೋ.. 
ಊದಲು (ನಾ). ಊದಿಕೊಂಡಿರುವುದು; ಬಾತುಕೊಂಡಿರು 
ವುದು; ಊತ: ಅವನೊಬ್ಬ ಊದಲು ಮೋರೆಯವನು (ರೂಢಿ). 
[ಊದ್ಯು + -ಆಲು (೭ ೨ ಆಲ್ಫ್‌)] 
ಊದಲ್ಮು (ನಾ). `ಒಂದು ಹುಲ್ಲು ಗಿಡ: “ಊದಲು; `ಕಾಡುಹಾರಕ 
ಹುಲ್ಲು” (ಮೈಔಗಿ. ೩೨-೬೨೧). 
[«- ತೆಲು. ಊದಲು ಇ ವನಧಾನ್ಯ ನಿಶೀಷ] 
ಊದಾ, ಊದ್ಯ, ಊದಿ (ನಾ). ೧. ಒಂದು ಬಣ್ಣ; ಇೆಂಪೂ 
ನೀಲಿಯೂ ' ಸ್ವಲ್ಪಕಪ್ಪು.-ಅಥವಾ ಬಿಳುಪಿನೊಡ:ನೆ ಅಥವಾ 
ಇವೆರಡರೊಡನೆ ವಿವಿಧ ಪ್ರಮಾಣಗಳಲ್ಲಿ ಮಿಶ್ರವಾದ ಬಣ್ಣ; 
ಕೆನ್ನೀಲಿ. ೨.. ಕಂದುಬಣ್ಣ ಗ್ಯ ಬೂದುಬಣ್ಣ : . ಹಸುವಿನ ಹೆಸರು 
ಯಶೋದಾ, ಅದರ ಬಣ್ಣ ಊನಾ (ಗಣೇಶ. ೭೬-೭).೩. ನೀಲಿಬಣ್ಣ ; 
ಆಕಾಶನೀಲಿ (8). ಊದ: ೧. ಊದಬಣ್ಣದ ಸೀರೆ(ರೂಢಿ). ಊದಿ: 
೨. ಕಡೆಯಲ್ಲಿ ಊದಿ, ಈ ಪ್ರಕಾರ ಬಣ್ಣಗಳ ಪಟ್ಟಿಗಳು. ಕಾಣಿಸುವುವು 
(ಮುಂಬಯಿ. ೪-೯೪). [4 ಅರ. ಊದಾ. / ತೆಲು. ಊದಾ] 
ಊದಿ "ಊದಾ' ನೋ: 
ಊದಿಕೆ (ನಾ)- ಊದಿಕೊಳ್ಳುವುದು ;-ಬಾತುಕೊಳ್ಳುವುದು. 
- [ಊದ್ಯು.* -ಇಕೆ (ಐ. -ಇಕ್ಕೈ)] 
ಊದಿಮರ (ನಾ).. ಧೂಪ..ಅಥವಾ ಲೋಬಾನದ ಮರ (?) : 
* ಉಡಿಮರ, ಗೊಡ್ಡ, ಊದಿಮರ, ಸಿಂಟಿಮರ, ಗೊಗಲ್‌, ಹೆಣ್ಣುಗೊಡ್ಡ? 
(ಮೈಡಗಿ. ೭-೧೧೫೦). [ಊದಿ +" ಮಶ] 


ಊದಿಸ್ಕು 


ಊದಿಸು, (ಕ್ರಿ). ೧. ಗಾಳಿ ಬೀಸುವಂತೆ ಮಾಡು: ಮೇರುವಂ ಪೆಜತೇ 
ನೂದಿಸಿ ಬೆಂಡುವಾಅಖಸಿ ಸುವೆನೋ ಬ್ರಹ್ಮಾಂಡವಂ' ಪಫೋಟಕ್ಕಿನೋ 
(ಕಾವ್ಯಸಾ. ೪೧೩). ೨. ಲೋಹವನ್ನು ಪುಟಕ್ಕೆ ಹಾಕಿ ಶುದ್ಧ 
ಗೊಳಿಸು : ಪಾದದ ಬೆಳ್ಳಿಯನೊಂದಿನಿಸೂದಲೊಡಂ ತನ್ನ ಸಾಜಮಂ | 
ತೋಜುನವೊಲ್‌' (ಸಮಪ. ೮-೯೬). ೩, ಮೇಳ, ಕೊಂಬು, ಕಹಳೆ | 5 
ಮೊದಲಾದುವನ್ನು ಊದುವಂತೆ ಮಾಡು. 

ಊದಿಸಿಕೊಳ್‌ - ಬಾಯಿಂದ ವಾದ್ಯಗಳನ್ನು ಶಬ್ದಮಾಡಿಸಿ 
ಕೊಳ್ಳು ; ಕೂಗಿಸಿಕೊಳ್ಳು: ಕಾಳೆಯನೂದಿಸಿಕೊಳುತ ಕಾಳಿಂಗ 
ದೇಶದ ರಾಯ ಬಂದಾ ಪೂರ್ವಕಾಲದ ಚಕ್ರಿಯ ಕಂಡಾ (ಭರಚ. 
೨೨-೪೪). [ಊದು, * ಇಇಸ್ಕು) 10 
ಊದಿಸ್ಕು (ಕ್ರಿ). ದಪ್ಪನಾಗುವಂತೆ ಮಾಡು; ಊದಿಕೊಳ್ಳುವಂತೆ 
ಮಾಡು (೪). [ಊದು + -ಇಸ್ಕು] 
ಊದು, (ಕ್ರಿ). ೧. ಬೀಸು; ತೀಡು: ಸೂಸಿ ಪಾಯ್ವ ಶೀಕರದೊಳಿ | 
ನಾಂದು ಸೇಡುಗೊಳುತೆಂ ಸುಟದೂದುವ ಗಾಳಿ (ಕಾವ್ಯಸಾ. ೭೮ ಶೂದ್ರಕ); 
ಮೊರೆದೆಆಗಿ ಕೊಳ್ವ ಮಟ ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ವ 15 
ಸಿಡಿಲ್‌ (ಆದಿಪು. ೬-೩೨); ಊದಿದುದಾಗಳಂಗಜ ಮಹಾಶಿಖಿ ಫೊತ್ತೆ 
ಸಟೀರಭೂಮಿಭೃತ್ಪಾದನನಾಂತಚಾರಿ .**ಸಮಾರಣಂ (ದಮಸ್ಟ. 
೪೯-೫೮). ೨. ಬಾಯಿಂದ ಗಾಳಿಯನ್ನು ಹೊರಡಿಸು ; ಉರುಬು: | 
“ಊದು - ಶ್ವಾಸಪ್ರಹರಣೇ” (ಶಮಧಾ); “ತೀಟಿಮೆಂದುಂ . ..| 
ಊದುವುದೆಂದುಂ ವಾಯುಸಂಚಾರಂ ೨ (ಕಶಸಾ. ೩೧-೬೬೧); ಬಿಲಂಗ [20 
ಳೊಳಗಣಿಬುಂಪೆಗಳಂ ಮೊಗವಿಟ್ಟೂದಿಯೂದಿ ತಿಂದು . . . ನಲಿನಲಿದಾ 
ಡುವ ಭಲ್ಲೂಕನಿಕಾಯದಿಂ (ಗಿರಿಕ ೧-೧೨೮ ವ); ಬಲ್ಲೆಂಡಂಗಳ 
ನಾಯ್ಡು ತಂದು ಫುಟಿವಪ್ಪಂತೂದಿ (ಉದ್ಭಟ. ೧೧-೭೯) ; ಗೋಪುರ 
ಪ್ರಾಕಾರಮಂಟಪ ವಿಮಾನಂಗಳೊಳ್‌ ನೆಲಸಿರ್ಪ ಕಿಜುವಕ್ಕಿಗಳನೂದಿ 
ಮಾಂಟಿಗಳಿಂದಿಟ್ಟು ಕೆಡನಿ (ಚಿಕವಂ. ೭-೧೧); ಕಲ್ಲಿದ್ದಲನ್ನು ಹೊತ್ತಿಸಿ [25 
** -ತಿದೀ ಊದಿದನು (ಮುಂಬಯಿ. ೪-೧೫೭); ಸಿಕ್ಕಿದ ಕಿಚ್ಚನು 
ಊದಲು ಹಾರುತ (ಕಎಫು. ೨೮). &. ಧ್ವನಿಮಾಡು; ನುಡಿಸು: ಉಲಿದ 
ವಿದಿಜೊಳು ಡೌಡೆ ಬಿರುದಾವಳಿಯ ಕಹಳೆಗಳೂದಿದವು (ಕು ವ್ಯಾಭೀ. 
೪-೭೪); ಕೊಳಲನ್ನು ಟಾಸೋ ಸಾವಿರಸಲ ಊದಿದ (ಭಾವಗೀ. ೭೦). 
೪. ಗುಟ್ಟಾಗಿ ಹೇಳು; ಚಾಡಿಹೇಳು : ಆತನ ಕಿವಿಯಲ್ಲಿ ಏನೇನೋ |80 
ಊದಿದ್ದಾರೆ (ರೂಢಿ). | 

ಊದಿತೋರು - ನುಡಿಸು; ಬಾರಿಸು: ನೀನೂದಿತೋರದಿ! 
ಹೋದರೆ ಏನಿದೆ ಇದು ಒಂದು ಬಿದಿರಿನ ಕೊಳಲು (ಇಂಚಾಪ. ೬೫-೧೨). 

[ದೇ. | ತಮಿ. ಮಲ. ತುಳು. ಊದು; ತೆಲು. ಊಂದು; 
ಳೋಲಾ. ಊಂದ್‌] 35 
ಊದು (ಕ್ರಿ). ದಪ್ಪನಾಗು; ಬಾತುಕೊಳ್ಳು : ಅರು ಸೂನಿಗೆಯ | 
ಮೇಲೆ ಇಪ್ಪತ್ತೈದು ಹೆಣ ತೆಗೆಯಿತ್ತು ಹೆಣನೂದಿ ರುಧಿರ ಸುರಿಯಲಾಗಿ | 
ಆದರ ಭಾರ ತಾಗಿ ಸೂನಿಗೆ ಮುಜಕಿಯಿತ್ತು (ಮೋಳಿಮಾ. ೨೨೪-೭೭೭) ; 
ಅಣ್ಣನ ಬಲಗಾಲು ಊದಿತ್ತು (ಪುಟ್ಟರ. ೮೫). 

ಊತುಳೊಳ್‌, ಊದಿಕೊಳ್‌ - ಉಬ್ಬು; ಬಾತುಕೊಳ್ಳು:|4 
ಮುಂದಿನ ಕಾಲನ್ನು ಎತ್ತಿತು. ಅದು ಬಹಳಷ್ಟು ಊತುಕೊಂಡಿತ್ತು 
(ನಾಕಥೆ. ೪೬) ; ಅವನ ಕಾಲು ಊತುಕೊಂಡಿತ್ತು (ರೂಢಿ) ; ಕಣ್ಣುಗಳು 
ಳೆಂಪಗೆ ಊದಿಕೊಂಡಿದ್ದುವು (ದೀಪದ. ೧೮೮) ; ಕಾಡಿನಲ್ಲಿ ನಡೆದು 
ನಡೆದು ಆ ಹುಡುಗಿಯ ಹೆಜ್ಜೆ ಊದಿಕೊಂಡಿತು (ಮಧ್ಯಮ. ೬). 

[ದೇ. ॥ ಶಮಿ. ಮಲ. ಊದು; ತುಳು. ತೆಲು. ಊದು; |45 
ನಾಯ್ಕಿ. ಊಂದ್‌] 


೧೦೧೬ 


ಊದುಗಾಲು 


ಊದ್ಯು, ಊದ್ಯ (ನಾ). ಧೂಪ; ಸಾಂಬ್ರಾಣಿ; ಹಾಲುಮಡ್ಡಿ; 
ಲೋಬಾನ. "ಊದುಕಡ್ಡಿ? ಪರಾ. ಊದ್ಯ್ಕ : “ಸಿಲ್ಲ - ಊದ, 
ಕೋಬಾನ” (ಗಂಗಾಮ. ೩೨೯). 
ಊದಿನಕಡ್ಡಿ - ಊದುಕಡ್ಡಿ: ಇಲ್ಲಿ ಚಲೋ ಊದಿನಕಡ್ಡಿ, 
ಮಸಾಲೀ ಎಣ್ಣೆ, ಬುಕ್ಕಿಟ್ಟು ಮುಂತಾದ ಸುಗಂಧದ ಪದಾರ್ಥಗಳು 
ಹುಟ್ಟುತ್ತವೆ (ಮುಂಬಯಿ. ೪-೧೪೭). 
[+ ಅರೆ. ಹಿಂ. ಮರಾ. ಊದ] 
ಊದು, (ನಾ). ಚಾಡಿಹೇಳುವಿಕೆ : ಯಾದವಪತಿ ನೀನಿಂದೂ ನಾವು 
ಪೋದಲ್ಲಿಗಿದಿಕೈತಂದೂ ಊದಿಗೆ ಭೀಮಾರ್ಜುನರೂ ಕುಟಲೋದಯಕೆಣೆ 
ನಿನಗ್ಯಾರೂ (ಕುಮುದಾ. ೩೯). [ಆ ಊದ್ಕು] 
ಊದುಕಡ್ಡಿ, ಊದಕಡ್ಡಿ, ಊದುಗಡ್ಡಿ (ನಾ). ಧೂಪಕ್ಕಾಗಿ 
ಸುಗಂಧವಸ್ತುಗಳಿಂದ ತಯಾರಿಸಿದ ಕಡ್ಡಿ; ಗಂಧದ ಕಡ್ಡಿ; 
ಅಗರುಬತ್ತಿ : ಕಾಡಿಗೆ ಭರಣಿ ಆಂದವಾದೂದುಕಡ್ಡಿಗಳು (ಶ್ರೀಕೃಪಾ. 
೨೧೦). ಊದಕೆಡ್ಡಿ : ಮಘಮಧಿಸ ವೂದಕಡ್ಡಿಗಳು ಅಂತಗೃಹಕೆ 
(ಬಾಣಾಕ. ೧೧). ಊದುಗಡ್ಡಿ : (ಕಿ). 
[ಊದು + ಕಡ್ಡಿ. / ಹಿಂ. ಮರಾ. ಊದಕಾಡೀ] 
ಊದುಕಾಮನಿ, ಊದುಗಾಮನಿ (ನಾ). (ಉಕ) ೬ ಊದು 
ಕಾಮಾಲೆ: *“ಊದುಕಾಮನಿ- ಹಳದಿರೋಗ? (ಜಾನಕೋ. ೨೨). 
ಊದುಗಾಮನಿ: (ಉಕ. *). 
[ಊದ್ಮು + ಕಾಮನ] 
ಊದುಕಾಮಾಲೆ, ಊದುಗಾಮಾಲೆ, ಊದುಗಾಮಿಲೆ (ನಾ). 
ದೇಹವು ಊದಿಕೊಂಡು ಹಳದಿ ಬಣ್ಣಕ್ಕೆ ತಿರುಗುವ ಒಂದು 
ರೋಗ ; ಅರಿಸಿನಮುಂಡ : ಸಂವತ್ಸರಲವಣ, ಶುಂಠಿ, ಇಂಗು ಇವಂ 
ಚೂರ್ಣವಂ ಮಾಡಿ ಕಪಾಯಮಂ ಕುಡಿಯೆ ಊದುಕಾಮಾಲೆ ತೀರ್ಗುಂ 
(ಎವೈವಿ. ೪೫). ಊದುಗಾಮಾಲೆ : ಊದುಗಾಮಾಲಿಗೆ :- ಎತ್ತು 
ನಾಲಿಗೆರಸವಂ ಎಣ್ಣೆಯಲ್ಲಿ ಕುಡಿಯೆ ಊದುಕಾಮಾಲೆ ಮಾಣ್ಣುಂ(ವಿವೈವಿ. 
೧೩೮). ಊದುಗಾಮಿಲೆ : ಲಾಲಾಸ್ರವ, ಮೂಕ ತ್ವ, ಕಾಮಿಲೆ, 
ಊದುಗಾಮಿಲೆ, ಬಳಲ್ಲಾಮಿಲೆ, ಕುಂಭಕಾಮಿಲೆ (ಶುಕಸ. ೩೨೭). 
[ಊದು + ಕಾಮಾಲೆ. / ತಮಿ. ಊದುಕಾಮಾಲೈ ; ತುಳು, 
ಊದುಕಾಮೆಲಿ) 
ಊದುಕೊಳವೆ, ಊದುಗೊಳವಿ, ಊದುಗೊಳನೆ (ನಾ). (ಬೆಂಕಿ 
ಯನ್ನು ಹೊತ್ತಿಸುವುದಕ್ಕಾಗಿ) ಗಾಳಿಯನ್ನು ಊದುವ ಕೊಳವೆ; 
ಊದುಗೊಳೆವಿ: ಹೊತ್ತಲಾರದ ಒಲೆಯನ್ನು ಕಂಡು ಸಿಡುಕಿನಿಂದ 
- ಊದುಗೊಳವಿಯಿಂದ ತಿವಿದು (ಬರಹಾ. ೪೬); ಕೆಲಸವೆಲ್ಲಾ 
ಮುಗಿದಮೇಲೆ ಊದುಗೊಳವಿ ಗಲಬರಿಸೋಕೆ ಬಂದಳು (ಗಾದೆ). 
ಊದುಗೊಳೆವೆ : (೪). [ಊದು + ಕೊಳವೆ] 
ಊದುಗಡ್ಡಿ "ಊದುಕಡ್ಡಿ' ನೋ. 
ಊದುಗಲ್ಲ (ನಾ). ೧. ಊದಿಕೊಂಡಿರುವ ಗಲ್ಲ. ೨. ಕೆನ್ನೆ ಊದಿ 
ಕೊಳ್ಳುವ ಒಂದು ರೋಗ; ಗದ್ದಮಾರಿ ; “ಕೆಪ್ಪಟಿರಾಯ” 
(ಕರಾ); “ಉಬ್ಬಿದ ಗಲ್ಲ; ಮಂಗ್ಯನ ಬಾವು” (ಜಾನಕೋ. ೨೨). 
[ಊದ್ಯು + ಗಟ್ಸ] 
ಊದುಗಾಮನಿ "ಊದುಕಾಮನಿ' ನೋ. 
ಊದುಗಾಮಾಲೆ "ಊದುಕಾಮಾಲೆ' ನೋ. 
ಊದುಗಾಮಿಲೆ "ಊದುಕಾಮಾಲೆ' ನೋ. 
ಊದುಗಾಲು (ನಾ). ಊದಿಕೊಂಡಿರುವ ಕಾಲು; ಬಾತುಕೊಂಡಿ 
ರುವ ಕಾಲು (ಕಿ). [ಊದ್ಮು * ಕಾಲ್ಕು (ಆ ಕಾಲ್ಡ್‌)] 


ಊದುಗಿಚ್ಚು 


ಊದುಗಿಚ್ಚು (ನಾ). ಗಾಳಿಯನ್ನು ಬೀಸಿ ನಿಗಿನಿಗಿ ಮಾಡಿದ ಕಿಚ್ಚು, 
೨-ಬೆಂಕಿ: ಕೆಂಪಾದವಸುರರ ನೋಣಕಿಗಳು ತಿದಿಯೂದುಗಿಚ್ಚಿನ ಹೊದಟಃ 
ನಂತಿರೆ ಬಿಡದೆ ಭುಗಿಲಿಡುತ (ಕುವ್ಕಾಕ. ೭-೨೮). 
[ಊದ್ಕು * ಕಿಚ್ಚು (£ ಕಿರ್ಚು)] 
ಊದುಗೊಳನಿ "ಊದುಕೊಳನೆ' ನೋ. 
ಊದುಗೊಳನೆ "ಊದುಕೊಳವೆ'? ನೋ. 
'ಊದುದಾನಿ "ಊದುದಾನು' ನೋ. 
ಊದುದಾನು, ಊದುದಾನಿ (ನಾ). ೧. ಊದುಕಡ್ಡಿ ಸಿಕ್ಕಿಸುವ 
ಅಥವಾ ಇಡುವ ಪಾತ್ರೆ: ನೆಲದಮೇಲೆ... ಅದೇ ಅತ್ತರದಾನು, 
ಊದುದಾನು, ಬಂಗಾರದ .ಪುಷ್ಪಕಪಾತ್ರೆಗಳಲ್ಲಿ ತುಂಬ ಹೂವು 
(ದೇನೀಜೌ. ೧೪೫). ' ೨. - ಊದುಬತ್ತಿಗಿಡ (ಕ): ಊದುದಾನಿ: 
(ಕಿ). [ಊದ್ಕು * ದಾನು] 
ಊದುಬಟ್ಟಿ (ನಾ). ರೋಗದಿಂದ ಊದಿಕೊಂಡಿರುವ ಹೊಟ್ಟಿ (8). 
[ಊದು + ಬಟ್ಟ] 
ಊದುಬತ್ತಿ, ಊದಬತ್ತಿ, (ನಾ). - ಊದುಕಡ್ಡಿ : ಎರಡು ಊದು 
ಬತ್ತಿಗಳನ್ನು ತೆಗೆದು ಅದೆರ ಮುಂದೆ ಹೊತ್ತಿಸಿ ಇಡಲಾಯಿತು (ರಂಗರೋ. 
೨೭) ; ಹಸ್ತಗಳಲ್ಲಿ ಊದುಬತ್ತಿಯ ದಾನಿಗಳನ್ನು ಹಿಡಿದು (ಶ್ರೀರಾಯ. 
೧೪೬). ಊದಬತ್ತಿ : (8). 
[ಊದ್ಯು * ಬತ್ತಿ,.! ಹಿಂ. ಮರಾ. ಊದಬತ್ತಿ; ತುಳು. ಊದುಬತ್ತಿ; 
ತೆಲು. ಊದುವತ್ತಿ] 
ಊದುಬತ್ತಿಗಿಡ (ನಾ). ಊದುಕಡ್ಡಿಗಳನ್ನು ಸಿಕ್ಕಿಸಲು ಲೋಹ 
ದಿಂದ ಮಾಡಿದ ಮರದ ಆಕಾರದ ಸಾಧನ (೪). 
_ [ಊದುಬತ್ತಿ * ಗಿಡ (ಆ ಗಿಡು)] 
ಊದುಹೊಟ್ಟಿ (ನಾ). ಊದಿಕೊಂಡಿರುವ ಹೊಟ್ಟಿ... 
[ಊದು + ಹೊಟ್ಟಿ, (ಎ ಪೊಟ್ಟಿ) 
ಊಧ (ನಾ). “ಕೆಚ್ಚಲು” (ಅಮರ. ಟೀಕೆ). 
[೭ ಸಂ. ಊಧಸ್‌] 
ಊಧಸ್ಯ (ನಾ). ಹಾಲು: “ಊಧಸ್ಯ ೦, ಕ್ಷೀರಂ... ಪಯ್ಕಿ 
ನೀಯೂಪಂ- ಈ ೬ ಪಾಲ್‌ (ಹಾಲು) ೫ (ಹಲಾಯು. ೪೬-೧೧೯). 
`[ಸಂ.1 
ಊಧಸ್ಸು (ನಾ). = ಊಧ : ಊಧಸ್‌, ಅಪೀನಂ ಈ ೨ ಕೆಚ್ಚಲ್‌ ” 
(ಹಲಾಯು. ೪೫-೧೧೬). [< ಸಂ. ಊಧಸ್‌)] 
ಊನ (ನಾ). ೧. ಕಡಮೆಯಾಗಿರುವುದು; ಕುಂದು; ಕೊರತೆ: 
ಆ ಗತಮದೂನಂೌ (ಮಂಗರಾ. ೧೩೦-೧೮); ತನಗಿನಿತೂನಮಾಗೆ 
ಮೆಆಕಿದಾ ಭುಜವೀರ್ಯಮನಾಂತು ಮಾಣ್ರಾದೇಂ (ಪಂಪಭಾ. ೧೨-೧೯೭); 
ಆ ಸಹನೆಗೂ ಒಂದು ಮಿತಿಯಿತ್ತು ; ಅದಕೂ ಒಂದು. ದಿನ ಊನ 
ಬರುವ ಪ್ರಸಂಗ ನಡೆಯಿತು (ರೂಪಸ. ೨೬೧). ೨. ಅಂಗಹೀನತೆ; 
ವಿಕಲತೆ. [ಸಂ.7 
ಊನಗಣ (ನಾ). [ಛಂದ] ಅಕ್ಷರ ಅಥವಾ ಮಾತ್ರೆ ಕೊರತೆಯಾದ 
ಗಣ: ಕೊನೆಯ ದ್ವಿಪದಿಯ ಕಡೆಯ ಗಣ ಒಂದು ಗುರುವಿನ ಒಂದು 
ಊನಗಣ (ಕೈಪಿಡಿ. ೧೪೧). [ಊನ + ಗಣ] 
ಊನತೆ (ನಾ). ಕಡಮೆಯಾಗಿರುವುದು; ಕೊರತೆ. 
[ಸಂ. ಊನತಾ] 
ಊರನತ್ವ (ನಾ). ಊನತೆ: ನಿಚ್ಚಲುಮಿಂದ್ರನೋಲಗದೊಳಂತಾ ಪಾಂಡು 
ರಾಜಂಗೆ ನಿರ್ನೆರಮಪ್ಪೊಂದಪಮಾನದಿಂದಮಿನಿತೊಂದೂನತ್ವಮಪ್ಪಂ 
ತುಟೀ (ಪಂಪಭಾ. ೬-೧೭). [ಸೆಂ.] 


೧ರಿ೧೬ 


ಊಮಾನಿಸ 


ಊನಮನ (ನಾ). ಅಲ್ಪಮನಸ್ಯೃ; ಸಣ್ಣ ಮನಸ್ಸಿನ ವ್ಯಕ್ತಿ: ಜೀತ 
ಗಾರರಲ್ಲಿ ಮೂರು ವಿಧ. ತೆಗೆದುಕೊಳ್ಳುವ ಶುಲ್ಕಕ್ಕಾಗಿ, ಅಧರ ಅಳತೆ 
ಯಷ್ಟು ಮಾತ್ರ ಕೃಷಿಗ್ಗೆಯುವ ಊನಮನರ ದೊಡ್ಡ ಗುಂಪು (ಕಒಸಾ. 
1%, ಹೀರಿಕೆ). [ಊನ + ಮನ] 


5| ಊನಮಾನ (ನಾ). ಅಪಾಯ; ತೊಂದರೆ; ಹಾನಿ: ನಿಂಮ ಕೆಜಿಗೆ 


18 


20 


25 


45 


SSS SSS 
ಮಾ ಜಾತಾ 


ಊನಮಾನವಾದರೆ ನೀವು ಮಹಾಜನಂಗಳು ಕಟಲುಳವರು (ಎಕ. ೩, 
ಮುಳಬಾ. 1416) ; ಕಟಸಿದ ಕೆಲಗೆ ಊನಮಾನವಾದರೆ 
(ಸೌಇಎ. ೧೯೩೪, ಪುಂಗನೂ. ೧೫೬-೧೧೩ ; 1419). 
[ಊನ + ಮಾನ] 
ಊನಮಾಸಿಕೆ (ನಾ). ಸತ್ತವರಿಗಾಗಿ ಅವರು ಸತ್ತ ಒಂದು ವರ್ಷ 
ದೊಳಗೆ -- ಒಂದು ತಿಂಗಳಿಗೆ ಸ್ವಲ್ಪ ಮುಂಜೆ ಮತ್ತು ಆರು 
ತಿಂಗಳು ತುಂಬುವುದಕ್ಕೆ ಸ್ವಲ್ಪ ಮುಂಚೆ ಮತ್ತು ಹನ್ನೆರಡು 
ತಿಂಗಳು ತುಂಬುವುದಕ್ಕೆ ಸ್ವಲ್ಪಮುಂಚೆ ನಡಸುವ ಶ್ರಾದ್ಧ ಕಾರ್ಯ: 
ಇನ್ನೂ ಏನಾದರೂ ಉಳಿದರೆ ಅದು ಮುಂದೆ ಬರೋ ಮಾಸಿಕ ಊನ 
ಮಾಸಿಕಗಳಿಗೆ ಆಗಬೇಕಲ್ಲವೇ? (ಮಾಂಗಲ್ಯ. ೩೫). 
[ಊನ + ಮಾಸಿಕ) 
ಊನರವೈಶಿಕ (ನಾ). ಒಂದು ಬಿರುದು (?) : ಕೊಜ್ಗುಣಿ ಅರಸರ ಆಳು 
ಎಆ್‌ದು ಸತ್ತೊನ್‌ ಭಾನುದಾಸನ್‌ ಜಯಮಿತ್ರನ್‌ ಊನರವೈಶಿಕನ್‌ ಒಡಿ 
ವೆಚ್ಚೆರಾಯಿಳನ್ನಿಗ್ಗೊಳನ್ಮನುಜಾಗರನ್‌ ಆಣ್ಮನವತಿಗನ್‌' ಅನ್ನಕಜ್ಜಣ್ಣು 
ದೊನ್‌ (ಮೈಆರಿ. ೧೯೩೯, ೨೨-೧೧; 750). [ಊನರ್ಯ + ವೈಶಿಕ] 
ಊನೈಸು (ಕ್ರಿ). ಕಡಮೆಯಾಗು ; ಕ್ಸೀಣಿಸು (?).: ಅನನಶಿರಃ 
ಪ್ರದೇಶದೊಳೇನುಂ ಬೆಳ್ಬಿಲ್ಲದಿರ್ದು ಘೋಟಾನನ ಸುಸ್ಥಾನದೊಳೆ ಬೆಳ್ಬು 
ಪುಟ್ಟದೊಡೂನೈ ಸದೆಯಾಳಲಾಗದಭಿನವಚಂದ್ರಾ (ಅಶ್ವಶಾ. ೩-೮). 
[ಊನ + -ಇಸ್ಕು] 
ಊಬ (ನಾ). (ಉಕ) ಕಾವು; ಶಾಖ: “ಛೇ, -ಎಲ್ಲೀದು? ಹೊತ 
ಗೊಂಡ ಮಲಗಿದ್ದೆ. ರಗ್ಗಿನ ಊಬ ಹಿಡಿದಿರಬೇಕು. ಜ್ವರಾ ಇಲ್ಲಾ, ಏನ 
ಇಲ್ಲಾ. ದಿನದಕಿಂತಾ ಇಂದ ಆರಾಮ ಅದ” (ದೀಪಹ. 1, ೧೩೮). 
"ಉಬ್ಬೆ? ಪರಾ. [+ ಮರಾ. ಊಬ್‌] 
ಊಬಲು "ಉಬ್ಬಲು? ನೋ. 
ಊಬು, (ಕ್ರಿ). ೧. ಬೀಸು; ತೀಡು. ೨. ಬಾಯಿಯಿಂದ ಗಾಳಿ 
ಯನ್ನು ಹಾಕು: ಊಬಿ ಪರ್ವತವನ್ನು ಹಾರಿಸಲು ನೀವು ಇಚ್ಛಿಸು 
ತ್ರಿರುವಿರೋ ಏನು? (ತುಳಸಿ. ೮೩). [ಆ ಉಜುಬು] 
ಊಬ್ಕು, ಊಗ್ಕು (ನಾ). ೧. ರಾಗಿ, ಬತ್ತ, ಜೋಳ, ಗೋಧಿ 
ಮುಂತಾದ ಧಾನ್ಯಗಳ ಹೊಟ್ಟಿನ ಮೊನಚಾದ ತುದಿ; ತೆನೆಯ 
ಮುಳ್ಳು: “(ಸೆಜ್ಜೆಯ ಊಬು) ಧಾನ್ಯದ ಮುಳ್ಳು ; ಭತ್ತದ ಊಗು* 
(ಜಾನಕೋ. ೨೨). ೨. ಪೊರಕೆಗಾಗಿ ಬಳಸುವ ಹಂಚಿಕಡ್ಡಿ ಮುಂತಾ 
ದುವುಗಳ ಮುಳ್ಳು: “ಊಬು ಕಂಟಕಿಯಕ್ಕು ೫ (ಮಂಗರಾ. ೩೩-೮); 
ಪೊರಕೆ ಊಬು ಉದುರಿ ಬರಲಾಗಿದೆ (ರೂಢಿ). ಊಗ್ಮು : ೨. ಊಗಿನ 
ಮೊನೆಯನಿತೂ ಕಾಮನೆಯ ಬ್ಲದ ತಮ್ಮಾ ಮನಸಿನ ಗಟ್ಟ (ನವರಾ. 
೫-೩೬). [ತ 
ಊಬುಹುಲ್ಲು (ನಾ). ಒಂದು ಬಗೆಯ ಹುಲ್ಲು; ಹಂಚಿಕಡ್ಡಿಯ 
ಹುಲ್ಲು: ಹೊಲದ ಬದುಗಳಲ್ಲಿ ಊಬುಹುಲ್ಲು ಬೆಳೆದಿದೆ (ರೂಢಿ). 
[ಊಬ್ಯು * ಹುಲ್ಲು (ಆ ಫುಲ್‌)] 
ಊಮು "ಊಮೆ' ನೋ. 
ಊಮಾನಿಸ (ನಾ). ನಡುವಣ ಮನುಷ್ಯ : ಊಮಾನಿಸಂ, ಊವಾಳ್‌ 
(ಶಬ್ದಾನು, ೩೬೦ ಪ್ರಯೋ). [ಉಊೃ (< ಉದು) + ಮಾನಿಸ]) 


೭-೧೨; 


ಊದಿಸು 


ಊಮಿಸು (ನಾ). ನಾಟಸು; ಚುಚ್ಚು (?) : ನಿಸಿತಾಸ್ತ್ರ ಹಾರಿಸುತ 
ಲಸುರೆನಂಗಾಂಗಕೂಮಿಸಿದ ಬಹು ಸರಳಿಗಾರದೆ.'ಪಾರಿ (ಜಿನಮು. 
೩೪-೨೩); ಏಮಾತ ಪೇಳಲಮ್ಮಾಜಿ ಕಾಸರಪಾಸಕೂಮಿಸಿದ ದಾಶರಥಿ 
ಯಂಸೊಸ್ತುವಗ್ರತನು ಭೂಖಾಯನು ಬಿಡದೆಂದು ಮುಳುಗೆ ಶೋಕಾಂಬು 
'ವಿಲಿ (ಜಿನಮು. ೩೬-೩೧). . [ಊಮ್ಯ (ಆ ಉಣ್ಮು?) * -ಇಸ್ಕು) 
ಊಮು (ಕ್ರಿ). ಉಬ್ಬಿಸು (?) : ಎತ್ತಿ ಪುಚ್ಛ ನನೊದರಿ ಸಟಮನೆದುರೂ 
ಮುತೀ ಲೋಕಮಂ: ನುಂಗುವಂತಾರ್ಭಡಿಸೆ (ಜಿನಮು. ೩೫-೨೪): 
[ಆ ಉಣ್ಮು) 
ಊಮೆ, ಊಮ (ನಾ). ೧. ಮೂಗ; ಬಾಯಿಬಾರದವನು. 
“ಮೂಗ (ಕಲ್ಪದು. ೪೪). ೨. “ಮೂಕಿ” (ಸಿರಿಕೊ €. ೩೮). 
ಊಮ : ೧.:೯*ಮೂಕ? (ರಮಾ ಕಾಂ. ೧೦೮). ೨. “ಗೆಳೆಯ ; 
ಸ್ನೇಹಿತ” (ಸಿರಿಕೋ. ೬೮). 
[ದೇ. ॥ ಶಮಿ. ಊಮ, ಊಮ್ಮೆ ; ಮಲ. .ಊಮ)] 
ಊಯಲ್‌ (ನಾ). ಸಂದೇಶ (7): ತೋತ್ರದಿಂ ತರ್ಜನೆಯ ಗೈದು 
ಸಿನ್ಮೆಟ್ಟಸೆನ್ನೊಡನೈ ದುವಡೆ `ಸಂಪದವತ್ರಕೊಳ್ಳದುವುಳಿದುದೆ.ಲ್ಲ ಚರ 
ಣೋಪಾಂತಮಾತ್ರದೊಳಗೈದಲೆಂದೂಯಲಂ ಕಳುಹಿ ಕಿಡಿನೇ ತ್ರದಿಂ 
ಹಿಂತಿರುಗಿ ನಿಲೆ (ಜಿನಮು. ೩-೩೮). [ ಪುಯ್ಕಲ್‌ ?] 
'ಊರ್‌, ಊರ್ಕು (ನಾ). ಜನ ವಾಸಮಾಡುವ ಸ್ಥಳ; ಹಳ್ಳಿ; 
ಗ್ರಾಮ; ಪಟ್ಟಣ: “ಗ್ರಾಮವಾಸಂ ವಸಥಮೆನಲೂರ ಪೆಸರ್‌” 
(ಮರಿಗೆರಾ.' ೫೬-೧) ; ಮುಟ್ಟಿ ಲವ್ವಿಯೂರ್ನ್ನಾಮಗ್ರಾಮಂ. (ಮೈಆರಿ. 
೧೯೩೬, ೫೩-೨೩; 559) ; ಬೆಂಗಿಮಂಡಳದೊಳ. ಚೆಲ್ವಾವಗಮೆ ತನಗ 
ಜೊಂದೂರ್‌ ನಾಮದೊಳಂ' ವೆಂಗಿಪಟು ಕರಂ ಸೊಗೆಯಿಸುಗುಂ 
(ಭಂಪಭಾ. ೧೪-೪೦) ; ಕೆಲದೂರ್ಗಳೊಳೆಲ್ಲಮಜಸುತ್ತಿರ್ದರ್‌ (ಸುಕುಮಾ. 
೧೨-೨೪ ವ). ಊರು: “ಗ್ರಾಮಃ' ಸಂವಸಥಃ- ಈ ೨ ಊರು? 
(ಹಲಾಯು: ೪೩-೧೦೩) $ ' ಊರ ಸೀರೆಗೆ ಅಸಗ; ತಡಬಡಗೊಂಟಂತೆ 
(ಮಹಾದೇ. ೩-೬); ಹೋಗದೂರಿನ ದಾರಿ ಕೇಳಿಮಾಡುವುದೇನು 
(ರಂದ. ೧-೧೩೯-೩) ; ಊರಿದ್ದಲ್ಲಿ ಹೊಲಗೇರಿ (ಗಾದೆ); ಊರಿಗೆ 
ಆರಸನಾದರೂ ತಾಯಿಗೆ ಮಗ :(ಗಾದೆ) ; ಊರಿಗೆ ಬಂದವಳು ನೀರಿಗೆ 
ಬರಲಾರಳೆ (ಗಾದೆ) ; ನೀರು ಇದ್ದರೆ ಊರು, ನಾರಿ ಇದ್ದರೆ ಮನೆ (ಗಾಜಿ) ; 
ಊರು ಸೂರೆಯಾದ ಮೇಲೆ ಕೋಟಿ :ಬಾಗಿಲು ಹಾಕಿದರು. (ಗಾದೆ). 
ಊರಬಟ್ಟಿ - ಊರಿನ ದಾರಿ, ಮಾರ್ಗ: ಮಣನ ಕೆಜಿಗೆ 
ಊ[ರ ಬ]ಟ್ವಿಯಿಂ ಬಡಗ (ಸೌಇಇ. 3೦, ೧೦೩-೭೬; 1133). ಊರ 
ಮಂಟಪ - ಊರಿನ ಸಭಾಭವನ; ಚಾವಡಿ: ನಡೆದು ಬಂದಾ ವೂರ 
ಮಂಟಪದ ಮುಂದಿಳಿದು (ನಂಬರ. ೭-೧೫). ಊರವ - ಊರಿಗೆ ಸೇರಿ 
ದವನು; ಊರಿನವನು: ಗರುಡನೂರವರೆಜಕಿವರೇ` ನಾಗರಿಗೆ' ತನಿ 
ಯನು (ಕುವ್ಕಾಕ. ೨-೧೫). 
(ದೇ. ॥ ತಮಿ. ಮಲ. ಊರ್‌; ಕೊಡ. ಊರಿ; ತುಳು. -ತೆಲು. 
ಊರು ; ಕೋಲಾ, ನಾಯ್ಕಿ. ಊರ್‌. / ಪ್ರಾ. ಊರ] 
ಊರಕಿರಿಯಾತು (ನಾ). ನೆಲಬೇಪನ ಗಿಡ (9). [ಬಿ 
ಊರಗಲ (ನಾ). ೧. ಊರಿನ ತುಂಬ. ೨. (ಆಲಂ) ಬಹಳ ಅಗಲ: 
ತಳೆದು ಪುಳಕಂಗಳಿಂ ಗುಡಿಕಟ್ಟ ನಲವಿಂದೆ ' ಅಲ್ಲಿ ಊರಗಲದೊಳು 
ಮಂಟಪವನೊಲಿದಿಕ್ಕಿ (ನಂಬಿರ. ೫-೨೫);  ಇದೇನೊ ಇಷ್ಟು ಸಂತೊಷ? 
ಮುಖ ಊರಗಲವಾಗಿದೆ, ಯಾರೆ ಕಾಗದವೊ ಅದು? ” (ನಡೆದಾ. 11, 
೯೪೦). [ಊರ್‌ + ಅಗಲ್ಯ]) 
ಊರಗಸೆ "ಊರಗುಸೆ' ನೋ. 
ಊರಗಾಯಿ "ಊರುಗಾಯಿ' ನೋ. 


ನಿಂಗಿ 


30 


35 


43 


ಊರವ್ಯ 


ಊರಗುಣಿ (ನಾ). ಒಂದು ದೇವತೆ: .ಮಾರಿ ಮಸಣಿಗಳೊಳಗಣನ್ವೆ 
ಗಳೂರಗುಣಿಯಾಕಾಶ ಬೊಮ್ಮನು ಬೀರಭೂತಗಳೆಂಬ ದೈವದ ಬಾಧೆ 
ಯಿಂದುಳಿದು (ಪ್ರಹ್ಲಾಚ. ೮-೪೨). [ಊರ್ಕು (ಆ ಊರ್‌).* ಗುಣಿ?) 

ಊರಗುಸೆ, ಊರಗಸೆ.(ನಾ). ಊರಿನ ಹೆಬ್ಬಾಗಿಲು, ಮಹಾ 
ದ್ವಾರ; ಅಗಸೆ ಬಾಗಿಲು: ಹೊಟ್ಟೆ ನೊಂದೊಡೆ ತುಜುಬ ಕೊಯ್ವ 
ವನ ಪಶು ಕಣುವ ಮೆಟ್ಟಿದೆಜೆ 'ಗೊಳಿಯಂ ಸದೆವವನ ಸೂಳೆ:`ಮೊಜಕಿ 
ಯಿಟ್ಟಿಡೂರಗುಸೆಯಂ ಮುಹಿಕಿವೆವನ ನಗೆಯ. ಕತೆಯೆಂ ಕಾಣಲಾದು 
ದಿಂದು (ಹಚಕಾ. ೨-೨೬) ;, ಊರಗುಸೆಯ. ಸಡುವಿಹ ವೃಕ್ಷಫಲ : ವಿಷ 
ಮಯಮೆನಲ್‌ (ಯೋಗಾಂವಿ. ೪-೩೦). 'ಊರಗಸೆ : “ಪುರದ್ವಾರ” 
(ಜಾನಕೋ. ೨೩). [ಊರ್‌ + ಆಗುಸೆ] 

ಊರಗೂಧ (ನಾ). ಊರಿನ ಮಲ; .-ಈಗಳೆ. ಗೃಹಕ್ಕೆ ನೀಂ ಪೋಪಾ 
ಗಳ್‌ ಬೀಟ ರ್ಕುಮೂರಗೂಧಂ (ಪಾಠಾಂ. ಉರುಗುರಂ] ನಿನ್ನ ಶಿರೋ 
ಭ್ಹಾಗದೊಳದು ದಿಟ ಮಾ`ದ್ಲೊಡ ನಾಗತ'ಮಂ. ನಂಬು (ಜೀವಸ6. 
೧೩೩-೨೯ ವ). [ಊರ್‌ + ಗೂಧ] 

ಊರಟೆ (ನಾ). ೧. “ರೋಗದ ಇಳಿತರ; ಸುಖಡುಳಿಗೆ ” (ನಾನಾಶ. 
೪೦). ೨, "ಆನಾಯ ; ಲಾಭ; ಪ್ರಯೋಜನ? (ನಾನಾಶ.`%೦) ; 
ಅರಮನೇ ವೆಚ್ಚವನ್ನು ಕಡಿಮೆಮಾಡಿ ದೊರೆಗೆ ಊರಟಿ ಮಾಡುತ್ತೇಣೆಂದು 
ನಟಿಸುತ್ತಾ ಇದ್ದ ಈ ಶಾಸ್ತ್ರಿಯು (ಮಾಮರಾ. ೯). ೩. “ಸಹಾಯ; 
'ಕೈನೆರಪು ? (ನಾನಾಶ. ೪). [7] 

ಊರಡ್ಮಿ (ನಾ). ತೊಡೆಯ ಕೆಳಭಾಗ: ಕೂರುಗುರ್ಗೊನೆ [ಐಸಠಾಂ. 
ರ್ಗಲೈ, ಮೊ ನೆ]ಗಳನೋರಣಮಾಗಿಕೆ. ಮಾರಗೃಹದ ಮೇಲೆಳೆದ್ಬ 
ಊರಡಿಯಂ [[ಪಾಠಕಾಂ. ಊರೆಡೆಯೊಳ್‌, ಪೊರೆಡೆಯ) ನಿಜನ: (ಪಾಳಾಂ. 
ನಿರಿಸಿ] ಸಾರದವೊಲ್‌- ಸಿ4ತ್ಕಾರಂ ಮಾಟ್ಬುದು ರತಿಯಾ (ಜನವ. ೬-೨೧). 

(ಊರ... ಆಡ] 

ಊರಡ್ಮಿ (ನಾ). ಊರಿನವರು ನಿಗದಿ ಮಾಡಿರುವ ಅಳತೆ: ಧರೆ 
ಯೊಳೂರಡಿಯಾದ ಕೊಳಗದ ಸರಿಯ ಸೊಲ್ಲಿಗೆ ಸಲ್ಲದಿಪ್ಪುಜೆ ಪರಿಮಿತಾ 
ಕ್ಷರತತಿಯೊಳಪರಿಮಿತಾರ್ಥ " ಠಚ'ನೆ.ಯ ಲಿ ವಿರಚಿಸುವುದದು ಕವಿಯ 
ಚತುರತೆ ,(ಬಸಪು. ೧-೨೨). [ಊರ್‌ +. ಅಡಿ]) 

ಊರಡಿಕೆ, ಉರಡಿಕೆ (ನಾ). ಊರಗೌಡಿಕೆ (?): ಸರ್ವಬಾಧ ಪರಿ 
ಹಾರ ಶ್ರೀಮಾನ್ಯವಾಗಿ ದೇವರಿಗೆ ಊರಡಿಕೆಯಂ ಕೊಟ್ಟಿರು (ಸೌಇಇ, 
೫೪, ೧೫೯-೫೦ ; 1213). . ಉರಡಿಕೆ : 'ಆ""ಗದುಗಿನ ಉರಡಿ[ಕೆಯ] 
ಪ್ರಭುತ್ವಕ್ಕೆ ಶ್ರಿವಾನ್ಶವಾಗಿ ಬಡಗಣ ಭೂಮಿಯಲ್ಲಿ ಕೊಟ್ಟಕೆ[ ಯಿ] 
(ಸೌಇಇ. XV, ೧೫೯-೩೯ ; 1213). [?] 


ಊರಡೆಯ "ಊರೊಡೆಯ' ನೋ. 


'ಊರಡೆವಾಳೆ (ನಾ): ಒಂದು ಪ್ರದೇಶದ ಹೆಸರು: ಧಾರೆಗೊಂಡ 


ಸೆಯಿಮತ್ತರು ಮೂಲು.. ಊರಡೆವಾಳ ಮೊದಲ ಹಸುಗೆ ಉಡಿಗೆ 
ಮತ್ತರು ನಾಲು (ಸೌಇಇ. IX-i, ೩೩೩-೫೦ ; 1215). [1]: 

ಊರಪ್ಪ (ನಾ). ಊರಿನ ಅಪ್ಪ; ಯಜಮಾನ; ಗೌಡ: ಊರಪ್ಪನ 
ಎತ್ತು ಮಾರಪ್ಪನ ಗೋಣಿ (ಗಾದೆ): [ಊರ್ಕು (ಆ ಊರ್‌) + ಅಪ್ಪ್ಯ] 

ಊರಬಸವಿ "ಊರುಬಸವಿ' ನೋ. 

ಊರವಂಕೆ (ನಾ). ಊರಮಗ್ಗುಲು, --ಪಕ್ಕು : ಊರವಂಕದ ಹೊರ 
ಗಿರ್ದು ಮನೆಯ ಬಾಗಿಲ *ಾಣೆನೆಂದು ಅರಸುವವನಂತೆ (ಚಿತ್ರಪಾ. ೧ 
ಉಪೋ).- [ಊರ್‌ + ವಂಕ] 

ಊರವ್ಯ (ನಾ). ೧ ತೊಡೆಗೆ ಸಂಬಂಧಿಸಿದ್ದು. ೨: ವೈಶ್ಯ: “ಆರ್ಯಾಃ 
೬ ಊರವ್ಯಾಃ, ವಿಶಃ- ಈ ೫ ವೈಶ್ಯಂ 7? (ಹಲಾಯು. ೯೩-೪೧೬). 


[Aಂ.] 


ಊೂರಲಕಕೆ 


ಊರಹರಿಕೆ (ನಾ). “ಊರಿಗೆಲ್ಲಾ. ತಿಳಿದಿರುವುದು: ಊರೆಜಕಿಕೆಯ 
ಕೊಲೆ ಹರೆದು ಹೋಹುದೆ ಖಾಗಾರೆದೊಳಗೆ ಕಾಲ್ಪಿಡಿಯೆ'? ಆರಾಮನ 
ಮಜಕಿಗೊಲೆಯ ಕೊಲಿಸಲದನಾರು ಮೆಚ್ಚುವರಿಳೆಯೊಳಗೆ (ಕುರಾಸಾಂ. 
೩೫-೫೨). (ಊರ್‌ + ಅಜಕಿಕೆ] 

ಊರಾ (ಕ್ರಿ). ೧. ಊರು ಹಾಳಾಗು; ೨. ಊರನ್ನು ಹಾಳು 
ಮಾಡು, ನಾಶಪಡಿಸು: ಮಹಾರಾಜರಾ ಸಮತ್ತ ವಲಮುಂ 
ನೆರೆದು ವನ್ಹು ಊರಲಿ: ಎಜಾದಲ್ಲಿ ಸಾವುಗಮ್‌' ನೊಟಸೊಂಮ್ಸ ಗಾಮು 
ಣ್ದ ಮ್ಮ್‌ ಮಗನ್‌ ಶಿ ಶ್ರೀಮೆಯಿ ಪಗರನೆಜಕಿದು' ಸಗಲಯ ಶಪೊಕನ್‌ (ಎಕ. 
x (6), ಚಿಂತಾಮ. ೧೬೯-೫; ; 800); ಶ್ರಿ ಶ್ಕೀಮಾವಲಿವಣರಸರ್‌ ಪಿ ಪ್ರಿಥುವೀ 
ರಾಜ್ಯಜಸ್ಸಿಯೆ ಮಿನ್ಫಿ ಮುದುನ್ಹ a ಕೊಲ್ಲಲ್ಲಿ 
(Man. IX-i, ೩-೭; 9ನೆಯ ಶತ); ಬೆಣ್ನವಳಿ `ಜನ್ನೆ ಗುರುಗಳ ವೂರ 
ಆಂದು ಹುಯಲ ಹರಿದು ಕಾದಿ ತಳ್ತಿಜರಿದು (ಎಕ. ೪೫1, ಶಿವಮೊ. ೬೧-೧೩; 
1287). [ಊರ್‌"+ ಆಟ] 

ಊರಲಟವು (ನಾ). ಊರಿನ ನಾಶ್ಯ”- ಸೂರೆ: ಮಟ್ಲವುರಾ 


ಊರಟಾವಿನೊಳ್‌' (ಎಇ. ೪1, ೧೬೧-೩ ; 765) ; ಗೊಟ್ಟಿ ಯಣ್ಣ ಗಾವುಣ್ಣ. 


ನೂರಟ್‌ವಿನೊಳ್‌ ಕಾದಿ' “ಸತ್ತು (ಎಳ. ೫%, ಚನ್ನ ಪ. ೧೫೯-೫ ; 967) ; 
ತುಣು[ಗಳವೊಳ್‌] ಪೆಣ್ಣುಯ್ಯ ಕೊಳಜುನೆಸದೊಳ್ಳ ಂಟಿನೆಡಆಕೊಳೂರೆಲ್‌ 
ವಿನೊಳಂ ತಲಸಂದೆ ಗಂಡಸನ ತಿಣನದಟೆಂ ಗಂಡನಲ್ಲನೆಂತುಂ 
ಸಂಡಂ (ಗದಾಯು. ೨-೨೪) ; ನೊಟಂಬಗಾಮುಣ್ಣ' ಬಲ್ಲದ ಊರೆಲಾವಿ 
ನೊಳ್‌' ಕಾದಿ ಸತ್ತು (ಎಕ. ೫, ಮುಳಬಾ. ೯೧-೭ ; 1007); ರಾಜಯನ 
ಮಗ ಮಾಚ ತಾಯುಡೆಯುಚ್ಚು ೯ವಲ್ಲಿ ಊಕಟಃವಿನ ತುಜುಗೊಳಲು 
ಮೂದಲಿಸಿ ಸತ್ತ ಮಾಚಯ್ಯೂನು ಗ ಆರಿ,-೧೯೩೯, ೩೬-೫ ; 1054). 
Tas + ಅಟಾವು] 

ಊರಾಣೆ (ನಾ). ಒಂದು ತೆರಿಗೆ (?): ಅಣೆಕುಡಿ ಊರಾಣೆ ಕಾಳು ಬೀಯ 
(ಸೌಇಎ. ೧೯೩೧, ಕುಂದಾಪು. ೩೫೭-೧೪ ; 15791). [ಊರ್‌ ?* ಆಣೆ) 

ಊರಾನೆ (ನಾ). ಹಂದಿ; ಸೂಕರ: ನೀಂ ಕಾಡಾನೆಯಲ್ಲು ನೆಣ 
ಗೊರ್ಪಿನೂರಾನೆಯಕ್ಕುಂ (ರಾಮಾಶ್ವ. ೯೨-೨೯). [ಊರ + ಆಸೆ] 

ಊರಾವು (ನಾ). ಊರಹಸು: ಕಾಡಿಮ್ಮೆಯುಮೊರೆಮ್ಮೆಯುಂ 
ಕಾಟ್ಬಲಸುಂ ಊರಪಲಸುಂ ಕಾಡಾವುಮೂರಾವುಂ (ಧರ್ಮಾಮೃ 
೯-೬೮). [ಊರ್‌ + ಅವು) 

ಊರಾಸೆ (ನಾ). ಊರಿನ ಮೇಲೆ ಆಸೆ, ಪ್ರೀತಿ: ಒಕ್ಕಲಿಗೆ ಊರಾಸೆ, 
ಮಕ್ಕಳಿಗೆ ಮನೆಯಾಸೆ ಜಕ್ಕವಕ್ಕಿಗೆ ಕೊಳದಾಸೆ ಸೂಳೆಗೆ ರೊಕ್ಕದ ಆಸೆ 
(ಸರ್ವಜ್ಞ. ೧೯೦೮). [ಊರ್‌ + ಆಸೆ] 

ಊರಾಳ್‌, (ಕ್ರಿ). ಊರನ್ನು ಆಳು; ಆಧಿಪತ್ಯ ನಡಸು: 
ನಾಡಾಳ್ಟೋನಾನುಂ ಊರಾಳ್ವೋನಾನುಂ ಊರಾ- ಒಕ್ಕಲನುಂ ಅಟ 
ದೋರ್ಪ್ರಣ್ಣು ಮಹಾಪಾತಕ ಸೆಂಯುತ್ತರ್‌ (ಎಕ. ೪1, ಚಿಕ್ಕಮ. ೯೨-೬ ; 
750 1); ಅಬ್ಬೆ ಊರಾಳೆ ಮುಡುಗಾರ ತೊಣ್ಣಿನ್ನರ ಮಗನಂ (ಸೌಇಇ. 
Xxx, ೧೦-೨ ; 7). [ಊರ್‌ * ಆಳ್‌] 

ಊರಾಳ್‌, -ಊರಾಳು'(ನಾ). ಊರಿನ ಮುಖ್ಯಸ್ಥ: ಊರಾಳ 
'ಬಲ್ಲಾಳ ಪೆರ್ಗಡೆ ...ಮುಂತಪ್ಪ ನಾಡೊಡೆಯರ್‌ (ರಾಮಾಶ್ವ. ೫೧-೧೩). 
`ಊರಾಳು : ಧಾರಾಳಕ್ಕೋಸ್ಯರ ದಂಡಣೆಯಾದರೆ ಊರಾಳು ಏನ್‌ 
ಮಾಡ್ಕಾರು (ಗಾದೆ). [ಊರ್‌ + ಆಳ್ವ್‌]. 

ಊೂರಾಳಿ (ನಾ). ಊರಿನ ಪ್ರಮುಖ, ಒಡೆಯ (?): ನೂಜು 
ಇರ್ಪ್ಸದಿನ್ವರು ಊರಾಳಿಗಳು ಇನಿತ್ತಜು (ಸೌಇಇ. 2೪, ೪೬೩೨೨; 
900) ; ಊರಾಳಿಗಜುಗಣ್ಣುಗ ಮಣ್ಣು ಪಟಮಯ ತಾಜ? ಮೆಚ್ಚಿದ|43 
ಮ ಣ್ಣು ಲಕ್ಕ ಸಾ ಮ್ಮ ಮ್‌ (ಎಕ. ೪, ಚನ್ನರಾ. ೨೫೧೯ ; 925) ; 


೧೦೯೯ 


ಊರುಕಟ್ಟಿ 
ತನ್ನೆ ಕಯ್ವರನಾಡ ನೆಕುನ್ಹಿ ನಾಡ ಊರಾಳಿಯ ದೇವಭೋಗ (ಎಕ. 1%; 
ಹೊಸಕೋ. ೩೭-೧೪ ; 950). 

[ಊರ್‌ + ಆಳ್‌ * ಎಣ್ಯ. / ತಮಿ. ಊರಾಳಿ] 

ಊರಾಳಿಸು (ಕ್ರಿ). ಊರನ್ನ್ನು.ಆಳುವಂತೆ ಮಾಡು; ಗ್ರಾಮಾಥಿ 
'ಪತ್ಯ ನಡಸು: ಮುನ್ನಿಟುವೋನೀಕ್ರಮವನೂರಾಳಿಸುವೊನ್‌ (ಎಕ. 
111, ಮಂಡ್ಯ. ೧೪-೧೨ ; ೫೪7). [ಊರಾಳ್ಕ್‌ + --ಇಸ್ಕು] 

ಊರಾಳು "ಊರಾಳ್‌' ನೋ. 

ಊರಿಗೆ "ಪೂರಿಗೆ' ನೋ. 

ಊರಿಚ (ನಾ). ೧. ಊರಿನಲ್ಲಿ ಹುಟ್ಟಿದವನು : ಬಂದರೂರಿಚರೆಂದು 
ಭಯವೆತ್ತು ನಿಂದಿಸುತೆ ಮಂದಗಮನವನಾಗಿಪಂಗನಾಲೋಕದೊಡಬಂದ 
ಮಂ. ನಿರ್ಮಿಸಿದ ವಿಧಿಯನಿರದತ್ತಿತ್ತಮೋಡಿದರ್‌ ಕಾಳ್ವೆಣ್ಗಳು (ಕೇಷರಾ. 
೧೯೨-೧೨). ೨. ದಡ್ಡ; ಮೂಢ; ಗಾವಿಲ: ಮೊಲೆಯಂ'ನಿನಗಬ್ಬೆ 
ಯಕ್ಕ ಟಾ ಕುಡಳೆಯಿದೇಕೆ ಬಿಕ್ಕಿ ಬಿರಿದಲ್ಲಪೆಯೆಂದನಡದೊರ್ವನೂ 
ಹಾ `ಮಾ]ರಿಚಂ' (ಲೀಲಾವ. NE "ಬಾಡಿ ಸುರತಾಂತದೊಳಕ್ತಿ 
ಗಳಂ ಮಗುಳ್ಳಿ ಪಟ್ಟಿಕೆ ಪರಮಾಯು ತೀವಿತಿವಳ್ಳೆಂದಿರದೋಡಿದನೊರ್ವ 
ನೂರಿಡಂ (ರಾಜಕೀ. ೧೧-೧೪೯). [ಊರ್‌ + -ಇ/ಚ] 

ಊರಿಸು, "ಊಲಾಸ್ಬು' ನೋ. 

ಊರಿಸ್ಕು (ಕ್ರಿ). ಸ್ರವಿಸುವಂತೆ ಮಾಡು; ನೆನೆಯಿಸು; ಒದ್ದೆ 
'ಯಾಗಿಸು : ಊಟದ ನೋಟಿವೇ ಬಾಯಲ್ಲಿ ನೀರೂರಿಸುತ್ತದೆ (ರೂಢಿ). 

[ಊರ (ಆ. ಊಲ್ಕು) 4 -ಇಸ್ಕು]. 
ಊರೀಕೈತ (ಗು). ಒಪ್ಪಿದ; ಸಮ್ಮತಿಸಿದ; ಅಂಗೀಕರಿಸಿದ; “ಒಪ್ಪಿ 
ಕೊಳ್ಳಲ್ಪಟ್ಟ ” (ಅಮರ;:ಟೀಳ). [ಸಂ.7 


"ಊರು, "ಊಜ್ಮು' ನೋ. 
"ಊರು "ಊಲಟ್ಮು' 
"ಊರು "ಊರ್‌? ನೋ. 


ನೋ. 


ಊರು, (ನಾ). ತೊಡೆ : “ಊರುಃ, ಸಕ್ಕಿ, ಪಿಡಂಡಂ-ಈ 4 ಹೆರ್ದೊಡೆ” 
(ಹಲಾಯು, ೮೫-೩೬೧) ; 4ತೊಡೆಯೆನಲೂರು.? (ಕಶರ. ೧೨೪); ಗದಾ 
ಘಾತದಿಂದೊರುಯುಗ್ಮಂ ಮುಜಡೆತ್ತಂ ನುಚ್ಚುನೂಣಾಗಿರೆ (ಪಂಪಭಾ. 
೧೩-೯೬) ; ಊರುಗಳನುಡಿವೆನೊದೆವೆಂ ಕೌರವ ಪರಿಬ್ಬ )ಢನ ಮಕುಟಿಮಂ 
(ಗೆದಾಯು. ೧-೭೦) ; ಸಂಧಿಯ ಮಾಡಿ ಮುರರಿಫು ಬ ಸಾಕ್ಕೆ ದೊರ 
ನಿವರಿಗೆ ತಡೆಯದಾನೆರಡೂರ ಕೊಂಬೆನು ಕೌರವೇಂದ್ರನಲಿ (We 
೬-೩೦). [Aಂ.] 

ಊರುಂಬಳಿ (ನಾ). ಉಂಬಳಿಯಾಗಿ: ಕೊಟ್ಟ' ಊರು; ಊರನ್ನು 
ದಾನವಾಗಿ ಕೊಡುವುದು; ಜಹಗೀರು; ಮಾನ್ಯ: ಊರುಂಬಳಿ 
ಗಜಾಶ್ವ ಗೋವ ಕೈಂದಧನೆಯುವತಿಯರ್‌: ಮೊದಲಾದ ಸಕಲವಸ್ತು ಗಳ 
ನಿತ್ತಪೆನೆಂದನು (ಜೈ ಮಿಭಾ. ೭-೩೦) ; ಊರ್ವಂದಿಯಂ ತಂದವಂಗೂ 
ರುಂಬಳಿಯನೀವರ್‌ (ಚಿಕವಂ. ೮-೧೬). 

[ಊರ್‌ +: ಉಂಬಳಿ] 

ಊರುಕ (ನಾ). ತೊಡೆ (?) :' ಯುಗಸಂಧಿಯ : ಕೆಳಗಂ' ನೀಂ: ಬಗೆ 
ಶಕ್ತಿ ಶಿವನಿಯೆನೆ ಪೆಸರಾಪಾಂಡುಂ ಹ£ಂ]ಡೆಗಲದ ಕೆಳಗಧು ಮತ್ತರ ಬಗೆ 
ಯೂರುಕವದೆ(ಮೆ)ಂಬ ಪೆಸರೆ ತುರಗಾ£ಗ] ಮದೊಳ್‌(ಅಶ್ವಶಾ.೯-೫೩); 
ಆಪಾಂಡು ಪಿಂಡಿಯ ಕೆಳಗೆ ಊರು(ಕ)ನೆಂಬ ಪೆಸರಕ್ಕುಂ ಊರುವಿನ 
ಕಣದೆಡೆಗೆ ಊಉಪಾಂಡು[ತ]ಪಿಂಡಮೆಂಬ ಪೆಸರಕ್ಕುಂ (ಅಶ್ವಶಾ. ಪು. 
೮೯-೨೧). [Aಂ.] 

3; ಊರುಕಟ್ಟೆ (ನಾ). ಊರಮುಂದಿರುವ ಕಟ್ಟಿ, ಜಗಲಿ (8). 

[ಊರ್ಕು (ಆ ಊರ್‌) + ಕಟ್ಟಿ] 


ಊರುಳೇರಿ 


ಊರುಕೇರಿ (ನಾ). ೧. ಊರಿನ ಬೀದಿ, ರಸ್ತೆ. ೨. ಊರು 
ಮತ್ತು ಬೀದಿ: ಅವನ ಊರುಕೇರಿ ಯಾವುದೂ ಯಾರಿಗೂ ಗೊತ್ತಿರ 
ಲಿಲ್ಲ (ಬಂಕಿಮ. ೭೨). [ಊರು (ಆ ಊರ್‌) * ಕೇರಿ) 

ಊರುಕೊಡಗೆ (ನಾ). ೧. ಊರಿನವರು ಕೊಡುವ ಕೊಡುಗೆ. 


ಗಿರಿ೨೮ಿ 


೨. ಊರನ್ನು ದಾನವಾಗಿ ಕೊಡುವುದು : ಮಾಚಿಗವುಡಗೆ ಊರು | 5 


ಕೊಡಗೆ (ಎಕ. 1%, ಬೆಂಗಳೂ. ೬೩-೮; 1932). 
[ಊರ್ಕು (ಆ ಊರ್‌) + ಕೊಡಗೆ (£ ಕೊಡುಗೆ)] 

ಊರುಕೋಲು "ಊಜುಂಗೋಲು' ನೋ. 

ಊರುಗೆ (ನಾ). ೧. ಊರಿನಲ್ಲಿರುವವನು : ವಟಪತ್ರತಲ್ಪನ ಮೊಮ್ಮ 
ನೆಂದಸುರರ ಘಟ ಬಿದ್ದುದೆಂದರೂರುಗರು (ಮೋಹತ. ೩೪-೧೨); ದಾರಿ 
ಗರೂರುಗರ್ನಾಡುಗರಿಹ. ಪರಿವಾರ ವಿದ್ವಾಂಸರು ನೃಪರು . . . ಗೋಳಿ 
ಟ್ವರಾ ಮಾರನಗ್ರಜ ಮುಕ್ತಿಗೈದೆ (ಭರಚ. ೭೮-೧೦೩೬); ಊರುಗರ್ಗೆ 
ಕವಲ್ಸಂಬುಗೆಯನಿತ್ತು (ಚಿಕವಂ. ೫೩-೧೬). ೨. ಅಸಂಸ್ಕೃತ; ದಡ್ಡ; 
ಮೂಢ: *ಗ್ರಾಮಾಣಃ, ಗ್ರಾಮ್ಯಃ, ಗ್ರಾಮೇಯಕ1-ಈ ೩ 
ಊರುಗಂ? (ಹಲಾಯು. ೪೩-೧೦೩) ; ಊರುಗರಾದ ಮೂವರನದೇಂ 
ಬಿದಿ ಪೆತ್ತನೋ ಭೂಮಿಭಾರರಾ (ಶಮಪಾಂ. ೮೨); ಊರುಗರಲಾ ಮಾದ್ರ 
ದೇಶದ ಭೂರಿದುರಿತರೆ (ಕುವ್ಯಾಕ. ೯-೧೯). 

ಊರುಗರನುಡಿ, ಊರುಗರಮಾತು- ಮಂದಿಯ ಮಾತು; 

ಅಸಭ್ಯರ ನುಡಿ: *ಊರುಗರ ನುಡಿ ಅಶ್ಲೀಲವೆಂಬುದು? (ಹಲಾಯು. 
೨೩-೧೪೧); “ಊರು ಗರ ಮಾತದಶ್ಲೀಲಮೆಂದೆನಿಕ್ಕುಂ ನೌ (ಮಂಗರಾ. 
೨೬-೨). [ಊರೆ (ಆ ಊರ್‌) * -ಗ್ಕ] 

ಊರುಗಂಬ (ನಾ). ೧. ಆಸರೆಗಾಗಿ ನಟ್ಟ ಕಂಬ: ದ್ರಾಕ್ಷಿಯ ತೋಟ 
ದಲ್ಲಿ ತೋಟಗಾರನು ಊರುಗಂಬಗಳನ್ನು ನೆಟ್ಟು ಗಿಡಕ್ಕೆ ಆಶ್ರಯ 
ಕೊಡುತ್ತಾನೆ (ನಿಬಂಧ. 11, ೧೦). ೨. (ಆಲಂ) ಆಸರೆ; ಆಧಾರ: 


ವೈಸ್ಣವಮತಸಂಪ್ರದಾಯಕ್ಕೆ ಊರುಗಂಬಗಳಾಗಿ ನಿಂತವರು ಈ! 


ಮೂವರೆ ಪಂಡಿತ ವಿದ್ವಾಂಸ ಭಕ್ತರು (ಭಾರದ. ೨೯೦). 
[ಊರು (ಆ ಊಜು|) * ಕಂಬ] 

ಊರುಗಲಿ "ಊರ್ಗಲಿ' ನೋ. 

ಊರುಗಳ್ಳೆ (ನಾ). ೧. ಊರಿನ ಕಳ್ಳ. ೨. ಇಡಿ ಊರನ್ನೇ ಕದಿಯು 
ವವನು: ದ್ವಾರಾವತಿಯನ್ನು ನೀರೊಳು ಬಚ್ಚಿಟ್ಟು ಊರುಗಳ್ಳ ಬಂದ 
ಕೊಳೊಕೊ ಎನ್ನಿರೊ (ಕನಕ. ೨೦೧-೫). 

[ಊರ್ಕು (ಆ ಊರ್‌) * ಕಳ್ಳ] 

ಊರುಗಾಯಿ, ಊರಗಾಯಿ (ನಾ). ಉಪ್ಪಿನಕಾಯಿ: ಈಗಾ ಆ 
ಊರ್ನೆಕೊಡಿ, ತಾಲ್ಲೋಕೆ ಕೊಡೀಂದ್ರೆ, ಈ ಹಳ್ಳೀನೆ ಕೊಡೀೀಂದ್ರೆ 
ಯಾರಿಗೂ ಹೊಟ್ಟೇಲಿ ಊರುಗಾಯಿ ಸುರಿದ ಹಾಗೆ ಆಗೋ ಮಾತೆ 
(ವೈದ್ಯವಿ.೬೧). ಊರಗಾಯಿ: “ಅನ್ನ, ಸಾರು... ಅಪ್ಪಳ, ವಡಾನೂ 
ಕರಿ ಊರೆಗಾಯಿ-ಹೂಹೂ ಬೇಗ? ಎಂದರು (ಕಲನೆ. ೨೯೬). 

[ಊರ್ದು (ಲಊಖ್ಯ) * ಕಾಯ್ಕಿ (ಆ ಕಾಯ್‌). 1 ತಮಿ. 

ಊಜುಗಾಯ್‌ ; ತೆಲು, ಊರುಗಾಯಿ) 

ಊರುಗುಬ್ಬಿ (ನಾ). ಊರಿನ ಗುಬ್ಬಿ: “ಕಲವಿಂಕಃ - ಊರುಗುಬ್ಬಿ” 
(ಓಷಧಿ. ೨೪). [ಊರ್ಕು (ಆ ಊರ್‌) * ಗುಬ್ಬಿ] 

ಊರುಗೆಡಿಸು (ಕ್ರಿ). ಊರನ್ನು ಕೆಡಿಸು --ಹಾಳುಮಾಡ್ಕು 
—ನಾಶಪಡಿಸು: ಊರುಗೆಡಿಸಿದ ಕುಮುದಮೈಂದನ ಕಾರಿದನು ತನಿ 
_ಗರುಳ ಪನಸನು ಹೇಜಟ್‌ದನು ಹದಿನೆಂಟು ಶರೆದಲಿ ಶರಭ ಶತಬಲಿಯ- 
(ಕೌಶಿರಾ. ೨೭-೯). [ಊರ್ಕು (ಆ ಊರ್‌) + ಕೆಡಿಸು] 

ಊರುಗೋಲು "ಊಜುಂಗೋಲು' ನೋ. 


23 


40 


45 


ಊರುಬ್ಬೆ 


ಊರುಜ (ನಾ). (ಭಗವಂತನ) ತೊಡೆಯಿಂದ ಹುಟ್ಟಿದವನು; 
ವೈಶ್ಯ. "ಊರುಜವೃತ್ತಿ? ಪರಾ. [Xಂ.] 
ಊರುಜವೃತ್ತಿ (ನಾ). ವೈಶ್ಯವೃತ್ತಿ: ಕ್ಷತ್ರಿಯರ್ಗೂರುಜವೃತ್ತಿಯು 
ಚಿತಮಕ್ಕುಂ (ವಿಷ್ಣುಪು. ೧೧-೭೦). [ಊರುಜ + ವೃತ್ತಿ] 
ಊರುಟ್ಟಿಗೆ (ನಾ). ಒಂದು ತೆರಿಗೆ: ಮನದೆಜಕಿ ಮದುವೆದೆಜಕ ಊರು 
ಟೃಗೆ... ಯಿವೊಳಗಾಗಿ (ಮೈಆರಿ. ೧೯೩೨; ೧೬-೨೯ ; 1069). 
[ಊರು (ಆ ಊರ್‌) + ಉಟ್ಟಿಗೆ?] 
ಊರುತನ (ನಾ). ಊರಿಗೆ ಸಂಬಂಧಿಸಿದುದು (?): ಹುಲಸಾರರು 
ಹೊಲೆಯರಂತೆ ಊರುತನದ ಕೆಲಸಗಳನ್ನು ಮಾಡುವುದಲ್ಲದೆ ಬಿದಿರಿನ 
ಬುಟ್ಟಿಗಳನ್ನು ಹೆಣೆದು ಮಾರುವರು (ಕಭಾಗೆ. ೨೨೪); ಇವರಲ್ಲದೆ 
ಜೋಯಿಸ, ಸೊನ್ನೆಗಾರ, ನಾಡಿಗ, ಅಗಸ ಮುಂತಾದ ೧೨ ಜನ ಬಲೂತಿ 
ದಾರರು ಊರುತನದ ಕೆಲಸಕ್ಕೆ ಪೂರ್ವದಲ್ಲಿ ಸಹಾಯ ಮಾಡುತ್ತಿದ್ದರು 
(ಕಭಾಗೆ. ೩೭೬). [ಊರ್ಕು (ಆ ಊರ್‌) + -ತನ] 
ಊರುದಂಡ (ನಾ). ಊರುವ ಕೋಲು; ಊರುಗೋಲು: ಹೊರ 
ಳಾಡುತಿರುಳನು ಕಳೆದಿವಳೆದ್ದಳು ಪಿಡಿದಾಸೆಯೂರುದಂಡವನು (ಚಂದ್ರವೀ. 
೧೧೫-೬೦). [ಊರು (ಆ ಊಲಖ್ಬು) * ದಂಡ] 
ಊರುದಫ್ಟು (ಗು). ತೊಡೆ ಮುಳುಗುವಷ್ಟು (ನೀರಿನ) ಮಟ್ಟವುಳ್ಳ : 
ಪೆಣ್ಬಡೆ ನಿಂದುದು ಪೊಕ್ಕು ಜಾನುದಘ್ನೋರುದಫ್ನುಕಟದಫ್ನುನಾಭಿದಫ್ನು 
ಸ್ಥಳಡೊಳ್‌ (ಜಗವಿ. ೧೪-೯೫). [Xo.] 
ಊರುದೇವನ್ಮ (ನಾ). ಊರಿನ ದೇವತೆ; ಗ್ರಾಮದೇವತೆ (4). 
[ಊರ್ಕು (ಆ ಊರ್‌) * ದೇವಮ್ಮ] 
ಊರುದೊರೆ (ನಾ). ಊರಿನದೊರೆ; ಯ ಜಮಾನ; ಗೌಡ: 
"ಊರುದೊರೆ * ಶಾಂತಪ್ಪನಾಯಕರಿಗೆ...ಗೊತ್ತಾಗದಿದ್ದೀ ತೆ? 
(ಬೆಳುಮ. ೬೪). [ಊರ್ಕು (ಆ ಊರ್‌) * ದೊರೈ) 
ಊರುದ್ದಯಸ (ಗು). - ಊರುವಫ್ಲೈ: ಲಾವಣ್ಯರಸಂ ತೆಕ್ಕನೆ ತೀವಿದ 
ತಿಳಿಗೊಳದ ಪಯಸಮೂರುದ್ವಯಸಂ (ಅನಂಘು. ೭-೩೫). [ಸಂ.] 
ಊರುಧನಿ (ನಾ). - ಊರುದೊರೆ: ಕುಂದಾಪುರಗ್ರಾಮದ ಒಳಗಣ 
ಹಂಗರು ಅಧಿವಾಸದ ಊರುಧನಿಯರ ಜನ.೨ ಎರಡು (ಸ್‌. 13-11, 
೪೩೦-೧೫ ; 1406). [ಊರ್ಯು (ಆ ಊರ್‌) + ಧನಿ) 
ಊರುನರಿ (ನಾ). ೧. ಊರಿನಲ್ಲಿ ಸೇರಿಕೊಂಡಿರುವ ನರಿ. 
೨.(ಆಲಂ) ಕುತಂತ್ರಿ; ಮೋಸಗಾರ; “ಕುತಂತ್ರಿ” (ರಮಾಕಾಂ). 
[ಊರ್ಕು (ಆ ಊರ್‌) + ನರಿ] 
ಊರುಪರ್ವ (ನಾ). ಮೊಣಕಾಲು; ಮಂಡಿ (ಕಿ). 
(ಊರು * ಪರ್ವ) 
ಊರುಬಸವಿ, ಊರಬಸವಿ (ನಾ). ೧. ದೇವರಿಗೆ ಮಾಸಲಾಗಿ ಬಿಟ್ಟ 
ಹೆಣ್ಣು: ಎಲ್ಲಮ್ಮನ ಊರುಬಸವಿ (ರೂಢಿ). ೨. ಸೂಳೆ; ಜಾರೆ: ಊರು 
ಬಸವಿಗೆ ಇವನು ತಾಳಿಕಟ್ಟಿದನಂತೆ (ತುಂಗಳ. ೫೩). ಊರಬಸವಿ : 
ಈ ಊರಬಸವಿಗೇಕೆ ಇಷ್ಟು ಮಾನ (ಹುಚ್ಚಾಟ. ೬೬) ; ಇದ್ದೋಳೊಬ್ಬಳು 
ಮಗಳು ಊರಬಸವಿಯಾದಳು(ಗಾದೆ). [ಊರ್ಕು (೮. ಊರ್‌) ಬಸವಿ] 
ಊರುಬಾಗಿಲು (ನಾ). ಊರಿನ ಹೆಬ್ಬಾಗಿಲು, --ಮಹಾದ್ವಾರ: 
“ಗೋಪುರೆಂ... ಊರುಬಾಗಿಲು? (ಸಿದ್ಧಾಂತಿ. ೯೨) ; ಊರು ಮೂರು 
ಸುತ್ತು ಸುತ್ತಿದರೂ ಊರು ಬಾಗಿಲಲ್ಲಿಯೇ ಹೊರಡಬೇಕು (ಗಾದೆ). 
[ಊರ್ಕು (4 ಊರ್‌) + ಬಾಗಿಲು (< ಬಾಗಿಲ್‌)] 
ಊರುಬ್ಬೆ (ನಾ). ಊರಿಗೆ ಸಷ್ಟ, ಸಂತಾಪ: ಊರುಚ್ಛೆಯಾದ 
ತಮ್ಮನಗುರ್ವಿನುರ್ಪಿಂಗುಬ್ಬಿ ಗಂಬಟ್ಟು (ಅರ್ಧನೇ. ೫-೨ ವ). 
[ಊರ್ಕು (£4 ಊರ್‌) ೬ ಉಬ್ಬೆ] 


ಊರುಭಂಗೆ 


ಊರುಭಂಗ (ನಾ). ತೊಡೆಯನ್ನು ಮುರಿಯುವಿಕೆ : ಭೀಮುಕೋಪದೆ 
ನಿನಗೂರುಭಂಗಭಯಮಾಗದೆ ಫೋಕುಮೆ ಕೌರವೇಶ್ವರಾ (ಗದಾಯು. 
೪-೪೩); ಅಆ ತ್ಯ ಂತ ಶಕಟಭಾರಾಕ್ರಾಂತಿಯಿಂದೂರುಭಂಗಂಗೆಯ್ನು 
(ಪಂಚತಂ. ೨೩-೧೮) ; ದುರ್ಯೋಧನನಿಗೆ ಛಲದ ಹುಚ್ಚು ಹಿಡಿದು ಊರು 
ಭಂಗವಾಯಿತು (ಕಾವ್ಯಸ. ೩). [ಊರ್ಕು * ಭಂಗ] 
ಊರುಮಗೆ (ನಾ). ಊರಿನ ಮಗ; ಸೇವಕ; ಆಳು: ಹೀಗೆ ಎಲ್ಲರ 
ಮನೆಯಲ್ಲಿಯೂ ದುಡಿಯುವುದಕ್ಕೆ, ಅದುವೆ ಪ್ರತಿಫಲದ ನಿರೀಕ್ಷಣೆ 
ಯಿಲ್ಲದೆ ದುಡಿಯಲು, ಹಕ್ಕಿದ್ದುದರಿಂದ ಇವನೆ ನಿಜನಾದ ಊರುಮಗ 
(ಬೆಳುಮ. ೪). [ಊರ್ಕು (ಆ ಊರ್‌).* ಮಗ] 
ಊರುಮನೆ (ನಾ). ಊರಿನ ಪ್ರತಿಯೊಂದು ಮನೆ: ಊರೊಟ್ಟನ 
ಕಾರ್ಕನಾದರೇನು ಊರುಮನೆಯ ಕೆಲಸವಾದರೇನು? ಇವನು ಮೈಬಗ್ಗಿ 
ಸಿಯೆ ಮನಬಗ್ಗಿಸಿಯೆ ಮಾಡಿಯಾನು (ಬೆಳುಮ. ೩). 
[ಊರ್ಕು (ಆ ಊರ್‌) + ಮನೆ] 
ಊರುಮರ್ಜಿ (ನಾ). ಊರಿನ ಗೌರವ, -_-ಮರ್ಯಾದೆ: ಏನಾ 
ದರೂ ಆಗಲಿ, ಊರುಮರ್ಜಿೀನ ಒಳ್ಳೇ ಪಾಡಾಗಿ ಕಾದಿರಿ (ಬೆಳುಮ. 
೧೦೦). " [ಊರ್ಕು (ಆ ಊರ್‌) + ಮರ್ಜಿ] 
ಊರುಯುಗ (ನಾ). ಎರಡು ತೊಡೆ: ಅಲಘುಸುಯೋಧನೋರು 
ಯುಗಮಂ ಸದೆದು (ಧ್ವನ್ಯಾಲೋ. ೭೨). [ಊರು * ಯುಗ] 
ಊರುಯುಗ್ಮ (ನಾ). - ಊರುಯುಗ : ನೆಜನೀತಂಗೂರುಯುಗ್ಮಂ 
(ಪಂಪಭಾ. ೧೨-೯೬). [ಊರು * ಯುಗ್ಮ] 
ಊರುವಂದಿ "ಊರ್ವಂದಿ' ನೋ. 
ಊರುವಿಭಂಗೆ. (ನಾ). - ಊರುಭಂಗ : ಅನಿಲಸುತ ಸಪ್ರಾಣಿಸಲಿ 
ರಿಪುಜನಪನೂರುವಿಭಂಗವನೇ ಮುನ್ನಿನ ಪ್ರತಿಜ್ಞೆಯಲಾ (ಕುವ್ಯಾಗ. 
೭-೪೬). [ಊರು + ವಿಭಂಗ] 
ಊರುನಿಶ್ಸೇಷ (ನಾ). ತೊಡೆಗಳನ್ನು ಬೇರ್ಪಡಿಸುವಿಕೆ, ಅಗಲಿ 
ಸುವಿಕೆ: “ಬಗಟು- ಊರುವಿಶ್ಲೇಷೇ (ಕಾಲುಗಳನ್ನು ಅಗಲಿಸು)” 
(ಶಮಧಾ). [ಊರ್ಕು + ವಿಶ್ಲೀಷ] 
ಊರುಸಿಂಗ (ನಾ). ಊರಿನ ಸಿಂಹ; ನಾಯಿ (8). "ಗ್ರಾಮಸಿಂಹೆ? 
ಪರಾ. [ಊರ್ಕು (ಆ ಊರ್‌) + ಸಿಂಗ] 
ಊರುಹಾಕು (ಕ್ರಿ). ನೆನೆಹಾಕು ; ನೆನೆಯಿಸು: ಬೂರುಗದ ಚಕ್ಕೆ, 
ಬೂರುಗದ ಎಲೆ ಇವುಗಳನ್ನು ನೀರಿನಲ್ಲಿ ಬೇಯಿಸಿ ಊರುಹಾಕಿ. ಕೆಟ್ಟ 
ನೀರನ್ನು ಚಿಲ್ಲಿ ಜೀರಿಗೆ ಏಲಕ್ಕಿ ಪ್ರತಿಪಾಕವಿಕ್ಸಿ ಆರೆದುಕೊಡಲು 
ಛಳಿಜ್ವರ ಬಿಡುವುದು (ಸಕವೈ. ೭೪). 
[ಊರು (ಆಊಯ್ಮು) + ಹಾಕು (ಆ ಪಾಯ್ಯು,)] 
ಊರುಹಾಗಲಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ (8). 
[ಊರ್ಕು (ಆ ಊರ್‌) + ಹಾಗಲ (4 ಪಾಗಲ) * ಬಳ್ಳಿ] 
ಊರೂಟಿ (ನಾ). ಇಡೀ ಊರಿಗೆಲ್ಲಾ ಹಾಕುವ ಊಟ; ಭೂರಿ 
ಭೋಜನ: ಮದುವೆ ಅತಿವಿಜೃಂಭಣೆಯಿಂದ ನಡೆದಿತ್ತು. (ಊರೂಟ), 
ಧಾಕೇಊಟಿಗಳ ದಿನ ಊರಿನ ಒಂದು ಒಲೆಯೂ ಬೆಂಕಿಯನ್ನು ಕಾಣ 
ಲಿಲ್ಲ (ಬೆಳುಮ. ೩೬)- [ಊರ್ಕು (ಆ ಊರ್‌) * ಊಟ] 
ಊರೂಪಗೊಹನ (ನಾ).[ಕಾಮಶಾ]ಆಲಿಂಗನದಲ್ಲಿ ಒಂದುಬಗೆ; 
ತೊಡೆಗಳಿಂದ ಆಲಿಂಗಿಸುವುದು : ಪುಸ್ಕರ ... ಊರೂಸಗೂಹನ 
ಲಲಾಟಕವೆಂಬ ದ್ವಾದಶವಿಧಾಲಿಂಗನಗಳಿಂ (ವಿವೇಕ. ೨೨೯). [ಸಂ.] 
ಊರೆ (ನಾ). ಆಶ್ರಯ; ಆಧಾರ; ಗಾಂಡೀವದಿಂದ ಮೂರು ಬಾಣ 
ಗಳನ್ನು ಆಭಿಮಂತ್ರಿಸಿ ಅವು ದಿಂಬಿನಂತೆ ಊರೆ ನಿಲ್ಲುವ ಹಾಗೆ. ಪ್ರಯೋಗ 
ಮಾಡಿದನು (ವಚಭಾ..೨೭೬). [< ಊಲ್ಕು. / ತುಳು. ಊರೆ] 


೧೦೨೧ 


0 


3 


3s 


40 


45 


ಊಕೊಕ್ಕಲು 


ಊರಿಕಟ್ಟು (ನಾ). “ಕಮಾನು, ಗುಮ್ಮಟ ಮೊದಲಾದುವನ್ನು 
ಕಟ್ಟುವಾಗ ಅವುಗಳಿಗೆ ತಾತ್ಕಾಲಿಕ ಆಧಾರವಾಗಿ ಉಪಯೋಗಿ 
ಸುವ ಚೌಕಟ್ಟು ; ಊರೆಕಟ್ಟು ೫ (centering. ಇಂಕನಿ), 
[ಊರೆ + ಕಟ್ಟು) 
ಊರಿಕೊಡು "ಊರೆಗೊಡು ?-ನೋ. 
ಊರೆಗೊಡು, ಊರೆಕೊಡು (ಕ್ರಿ). ಆಧಾರಕೊಡು ; ಆಶ್ರಯ 
ಕೊಡು: ಗಲ್ಲಕೆ ಕೈಬೆರಳೊಂದನು ನೀನೂರೆಗೊಟ್ಟೇಕೆ ನಿಂತೆಯೆ ನೀರೆ 
(ಇಂಚಾಪ. ೮೫-೧೫). ಊರೆಕೊಡು : ತನ್ನ ಮೊಣಕೈಯನ್ನು ಗಲ್ಲಕ್ಕೆ 
ಊರೆಕೊಟ್ಟು ಕುಳಿತಿದ್ದ ಹೆಣ್ಣುವೃಕ್ತಿ * ** ಎದ್ದುನಿಂತಳು (ನಡೆದಾ. 
11, 910). [ಊರೆ * ಕೊಡು] 
ಊರೆಗೋಲು (ನಾ). ಆಧಾರವಾದ ಕೋಲು, ಬೆತ್ತ: ಊರಿ 
ಗೋಲಿನ ಮೇಲೆಯೇ ಭಾರವಿಟ್ಟು ನಿಂತವನು ಕ್ರಮೇಣ' ಆ ಕೋಲನ್ನೇ 
ಮರೆತ (ರೂಪಸ. ೫) ; ಇಂದಿಗು ಊರೆಗೋಲೆನ್ನ ಈ ಬಾಳಿಗೆ ಅವರಂಥ 
ಹಿರಿಯರ ಹರಕೆ (ಇಂಚಾಪ. ೩೨-೪೮). 
[ಊರೆ + ಕೋಲು, (ಆ ಕೋಲ್ಡ್‌)] 
ಊರಿನಿಲ್ಲಿಸು (ಕ್ರಿ). ಆಧಾರವಾಗಿ ಕೊಡು; ಊರೆ ಯಾಗಿಸು: 
ಅರಳುತ್ತಿರುವ ಗುಲಾಬಿಯಂತೆ ಇರುವ ಮುಖಗಳನ್ನು ಬಾಗಿಸಿ ಊರೆ 
ನಿಲ್ಲಿಸಿಕೊಂಡು ನಿಡುಸುಯ್ಯುವರು (ಜಂಯಾತ್ರೆ. ೫೩). 
[ಊರೆ + ನಿಲ್ಲಿಸು) 
ಊರೆಮ್ಮೆ (ನಾ). ಮನೆಯಲ್ಲಿ ಸಾಕುವ ಎಮ್ಮೆ: ನೆಲ್ಲುಂ ಪುಲ್ಲುಂ 
ಕಾಡೆಮ್ಮೆಯುಮೂರೆಮ್ಮೆಯುಂ ಕಾಟ್ಬಿಲಸುಂ ಊರಪಲಸುಂ 
(ಧರ್ಮಾಮೃ. ೯-೬೮). "ಕಾಡೆಮ್ಮೆ' ಪರಾ. 
[ಊರ್ಕು (ಆ ಊರ್‌) + ಎಮ್ಮೆ (ಆ ಎರ್ಮೆ)]. 
ಊರೆಯೆತ್ತಿಗೆ (ನಾ). ಎತ್ತಿಕೊಡುವ ಊರೆ : “(ಬಂಡಿಯ) ಚಕ್ರ 
ವನ್ನು ಚೊಕ್ಕಟಿಮಾಡುವುದಕ್ಕಾಗಿ ಅಚ್ಚನ್ನು ಮೇಲೆತ್ತಿ ಹಿಡಿ 
ಯುವ ಸಲಕರಣೆ ಗ ಊರೆಯೆತ್ತಿಗೆ” (Carriage Jack. ಇಂಕನಿ). 
[ಊರೆ (£ ಊಲ್ಕು) * ಎತ್ತಿಗೆ] 
ಊರೆಳ್ಳು (ನಾ). ಬೇಸಾಯಮಾಡಿ ಬೆಳೆಯುವ ಎಳ್ಳು: ಕುಲ 
ಹೀನನುಂ ಕುಲಜನುಂ ಸೂಳೆಯುಂ ಸಜ್ಜನಮುಂ ಕಾಡೆಳ್ಳುಮೂರೆಳ್ಳು 
ಮೆಂತು ಲೋಕದೊಳೊಳವು (ಧರ್ಮಾಮೃ. ೯-೬೮). 
[ಊರ್ಕು (ಆ ಊರ್‌) + ಎಳ್ಳು (ಆ ಎಳ್‌)) 
ಊರೇ (ಕ್ರಿ). ಬೇರೆ ಊರಿಗೆ ಒಕ್ಕಲು ಹೋಗು, ವಲಸೆ 
ಹೋಗು : ಅರೆಜಾವಂ ಬೆಸವೋಲೆವಂಗೆ ಪಯಣಂಬೋಪಂಗೆ ತಾನಂದಿ 
ನೋರಿರುಳೂಜಕೀ£ ಕೇ] ಉುವವಂಗೆ , .. ಎಯ್ದೆ ಶಕುನಂ (ಲೋಕೋಪ. 
೧೨-೪) ; ಊರೇಜಲ್‌ ಮನೆಯಂ ಫುಗಲ್‌... ಒಳ್ಳಿತಧೋವಕ್ಷ್‌ದೆಸಳ್‌ 
(ರೋ ಕೋ ಪ. ೧-೮); “ಬೇರೂರ್ಗೆ ಒಕ್ಕೈಲ್‌ ಪೋಗಲ್‌” (ಲೋಕೋಪ. 
ಟೀಕು); ಊರೇಜ [ಖಾಠಾಂ. ರ ತೆಅ]ಲ್‌ ಮನೆಮಾಡ ಲ್ಯಾ ರಂಬಂ 
ಗೆಯ್ಮಲೆಟ್ಟು ಗೊಳ ಲಾಳಾಳಲ್ಕಾರಾಮಮಿಡಲೈಂದುಂ ದಾರುಣ ತಾರೆಗ 
ಳನುಟ್‌ಯೆ ಪೆಜವಜಸೊಳುಚಿತೆಂ (ಕಾವ್ಯಾವ. ೨೧೫). 
[ಊರ್‌ + ಖಲ] 
ಊರೊಕ್ಕೆಲು (ನಾ). ಊರಿನ ಒಕ್ಕಲು, ಸಂಸಾರಗಳು: ಅಲ್ಲಿ 
ನೆಲಸಿರುವ ಬಾಣೇಶ್ವರಸ್ವಾಮಿಯ ಸೇವೆಗೆಂದು ನಿಂತಿರುವ ಕೊಂಬಿನವನಿಗೆ 
ಊರೊಕ್ಕಲು ಒಬ್ಬೊಬ್ಬನೂ ಒಂದು ಕೊಳಗ ಬಿತ್ತುವರಿಗೆ ಓಂದು ಪಡಿ 
ನೆಲ್ಲನ್ನು ಬಿತ್ತುವಟ್ಟವಾಗಿ ಕೊಡಬೇಕೆಂಬ ಆಣತಿ ಕಳೆದ ವರುಷ ಶಾಸನ 
ವಾಯಿತು (ಸವತಿ. ೧೬೬). 
[ಊರ್ಯು(< ಊರ್‌) + ಒಳ್ಳೆಲು (ಆಒಕ್ಕಲ್ಮ್‌)] 


ಊರೊಟ್ಟು 


ಊರೊಟ್ಟು (ನಾ). ಇಡೀ ಊರು; ಪೂರ್ತಿ ಊರು; ಊರಿಗೆಲ್ಲ 
ಸೇರಿದ್ದು: ಊರೊಟ್ಟನ ಕಾರ್ಮವಾದರೇನು, -ಊರುಮನೆಯ . ಕೆಲಸ 
ವಾಜಿರೇನು ? (ಬೆಳುಮ. ೩) ; ಊಸೊಟ್ಟಗೆ" ಹೊಲದ ಬೇಟಿಗೆ ಹೋಗು 
ವುದೂ ಉಂಟು (ಹುಟ್ಟಿಹ. ೨೭); ಗ್ರಾ.ಮಾಭಿಮಾನದೇವತೆಗಳ 
ಪ್ರೀತ್ಶರ್ಥವಾಗಿ... ಊರೊಟ್ಟಿ ಸ: ಸಾಟ್ಕೋತ್ಸವ ಇದೆ (ಭಾರದ. nto). 
[ಊರ್‌ + ಒಟ್ಟೂ] 
ಊರೊಡೆಗೇರಿ (ನಾ). ಗ್ರಾಮಕಾರ್ಯಮಾಡುವ ಊರಿನ ಮುಖ್ಯ 
ಸ್ಥ ರ ಬೀದಿ: ಮನೆಗಳುಮ ಊಕೊಡೆಗೇರಯ ಶ್ರೀ ಸಿದ್ದೇಸ್ವರದೇವ[ರ] 
ಗಡಿಯ ಪತ್ತಿರೆ (ಸೌಇಇ. XX, ೧೧೨-೫೩ ; 1144). 
[ಊರೊಡೆಯ ? + ಕೇರಿ) 
ಊರೊಡೆತನ (ನಾ). ಊರಿನ ಯಜಮಾನಿಕೆ, ಆಧಿಪತ್ಯ: 
ನಾರಾಯಣನಾತ್ಮಸಂಭವದೈತ್ಕ ಗಭೀರಮಂತ್ರೀಶನ ಕರೆಸಿ: ಊರೊಡೆ 
ತನದ ಪಟ್ಟಿವ ಕಟ್ಟ ಪರಮ . ವಿಚಾರದ ಬುದ್ಧಿವೇಳಿದನು (ಮೋಹತ. 
೧4-೬). [ಊರ್‌ + ಒಡೆತನ] 
ಊರೊಡೆದೋಟ. (ನಾ). ಊರೊಡೆತನದ ತೋಟ; 'ಒಂದು 
ತೋಟದ ಹೆಸರು (?) : ಚೋಳಿದೋಂಟಿದಿಂ ಮೂಡಲು ಹಳ್ಳದಿ)ಿ 
ಕೆಂಕಲು ಊರೊಡೆದೋಟ ಕಂಬ ೫೨೦ ಶ್ರೀಮಾನ್ಯ (ಸೌ ಇ ಇ..12-1, 
೩೭೧-೩೮ ; 1258). [ಊರೊಡೈ * ತೋಟಿ (ಆ ತೋಂಟ)]: 
ಊರೊಡೆಯ, ಊರಡೆಯ (ನಾ).`ಊರಿನ ಒಡೆಯ, --ಪ್ರಭು, 
--ಯಜಮಾನ,--ಅಧಿಕಾರಿ,-- ಗೌಡ: ಊರೊಡೆಯ ಪಿಟ್ಟಯ್ಯಂ 
ಕಾಲ್ಗೆ ಿಯೆ (ಇಆ. 2011, ೨೫೭-೧೧ ; 951) ; ಮೂನೂಜು ಊರೊಡೆ 
ಯರ್ಗ್ಗೆ ಮಾನ್ಮ ದ ಕೆಯ ತ್ತ ರನ್ನೂ ಜು (ಎಇ XX, ೬-೩೧;-.1012) ; 
ಊರೊಡೆಯ ' ಬ ಕೆ ಮ ಯ್ಯ (ಎಳ: ೫1, ದಾವಣಿ." ೨0-೧೩-1045) ; 
ಸ್ವಾಮಿ ಸಂಬಂಧಕ್ಕೆ ಊರೊಡೆಯಂ : ನಾಡೆಆಕಿಯಂ (ಶಮ ದ. ನಿಶಿ 
ಪ್ರಯೋ). ಊ ಕ ಡೆ ಯ : ಊರಡೆಯರು.- ಮುಖ್ಯವಾಗಿ ಗ್ರಾಮ 
ಕಾಯ್ಕ್ಯ ೯ವ ಮಾಡುವುದು (ಸೌ ಇಇ: "x೪, ೧೫೯-೪೭. 1200) ; 
ಭೂ ಪ್ರಮುಖ ಆಶೇಶಮಹಾಜನಂಗಳಿಗೆ ಪಾದಪೂಜೆ ಯಂ 
ಕೊಟ್ಟು ವೂರಡೆಯರ ಮಾನ್ಮದೋಪಾದಿಯಾಗಿ. * ಕೊಟ್ಟರು (ಸೌಸಳ. 
xv, ೫೪೫-೯ ; 1165). [ಊರ್‌ + ಒಡೆಯ) 
ಊರ್ಕಾವಲಿಗ (ನಾ).:ಊರನ್ನು ಕಾಯುವವನು ; ಗ್ರಾಮರಕ್ಷಕ. 
[ಊರ್‌ + ಕಾವಲಿಗ. / ತಮಿ. ಊರ್ಕಾವಲ್‌] 
ಊರ್ಳೆಡುಕ (ನಾ). ಊರನ್ನು ಕೆಡಿಸುವವನು :. 'ಕೊಂಡ ಸಾಲಿಖ 
ಕೊಡದನೂರ್ಕೆಡುಕನೆನಿಸಲೇನೆಮ್ಮ ಬಳಿಯ ನೆ ಸಾಲದೊಳಗದ್ದಿಸಲೆ 
ತಾತ? (ಹೆಬ್ಬೆರ. ೧೯-೮೪). [ಊರ್‌ + ಕೆಡುಕ] 
ಊರ್ಕೆಲಸಿಗ (ನಾ). ಊರಿನ ಹಜಾಮ, ಕ್ಷೌರಿಕ (ಕಿ). 
[ಊರ್‌ + ಕೆಲಸಿಗ] 
ಊಳ್ಕೋಟಿ (ನಾ). ಊರಿನ ಕೋಟಿ: ಅಥಿನಿಯನರಿರುವನ್ನ 
ಬಾಳುವುದು ಆ ಊರ್‌, ಊರ್‌ಕೋಟಿ ಆಳ್ಗಳ್‌ (ಪಾರಸಿ. ೧೪-೩೩೨). 
[ಊರ್‌ + ಕೋಟಿ (ಆ ಕೋಂಟಿ)] 
ಊರ್ಗಲಿ, ಊರುಗಲಿ (ನಾ). ಊರಿನ ಕಲಿ, ಶೂರ: “ಗ್ರಾಮ 
ಶೂರಾಣಾಂ- ಊರುಗಲಿಗಳಿಗೆ - ಊರ್ಗಲಿಗಳ್ಳೆ* (ನೀತಿವಾ. ೧೦-೫೧). 
ಊರುಗಲಿ: ಮೇಲಿನ ಪ್ರಯೋಗವನ್ನು ನೋಡಿ. 
[ಊರ್‌ + ಕಲ್ಮಿ) 
ಊರ್ಗಾಮುಂಡು, ಊರ್ಗಾವುಂಡು (ನಾ). ಊರಿನ ಗೌಡಿಕೆ. 
"ಊರ್ಗಾಮುಂಡುಗೆಯ್‌? ಪರಾ. ಊರ್ಗಾವುಂಡು: "ಊರ್ಗಾ 
ವುಂಡುಗೆಯ್‌ ಸರಾ. [ಊರ್‌ + ಗಾಮುಂಡು] 


೧೦೨.೨ 


ಆ 


ಊರ್ಜಿತರ್ತೆಜ 


ಸಊೂರ್ಗಾಮುಂಡುಗೆಯ್‌, ಊರ್ಗಾವುಂಡುಗೆಯ್‌ (ಕ್ರಿ). ಊರಿಕೆ 


ಗೌಡಿಕೆ ನಡಸು, ಆಧಿಪತ್ಯ ನಡಸು:: ಗಿಂಗಿಟಯೂರ್ಲಾಮುಂಡು 
ಗೆಯ್ಕೆ (ಮೈಆರಿ. ೧೯೨೯ ; ೭೮-೮ ; 964) ; ಮಾನಯ್ಯನೂರ್ಗ್ಗಾಮುಣ್ಣು 
:ಗೆಯ್ಮೆ (we. ‘X11, ೨೬೧-೧೩; 973). 'ಊರ್ಗಾವುಂಡುಗೆಯ್‌ : 
ಪೆರ್ಬ್ಬಳ್ಳಿ ನನ್ನಿಯ ಗಂಗಗಾವುಣ್ಣನೂರ್ಗಾವುಣ್ಣುಗೆಯ್ಕುತ್ತರೆ (ಎಕ. 3, 
ಹೊಳಲೈ. .೮೮-೨ ; 965) ; ಅರಜಗಾವುಣ್ಣನೂರ್ಗ್ಗಾವುಣ್ಣುಗೆಯ್ಕೆ (ಎಕ. 
೪17, ಶಿಕಾರಿ. ೮೧-೫೨ ; 1030}; ಬೆಂಗೇರಿಗೆ ಸೋವಗಾವಪುಣ್ಣನ ಮಗಂ 
ಬರ್ಮ್ಮಯ್ಯನೂರ್ಗಾವುಣ್ಣುಗೆಯ್ಯೆ (Nu. XX, ೩೫-೮ ;-1055). 
[ಊರ್ಗಾಮುಂಡು + ಗೆಯ್‌ (ಆ ಕೆಯ್ಮ್‌)) 
ಊರ್ಗಾವ (ನಾ). ೧.- ಊರ್ಕಾವಲಿಗ-'೨. ಧಾನ್ಯದ ರಾಶಿಯನ್ನು 
ಕಾದುಕೊಂಡಿದ್ದು ಅನಂತರ ತನ್ನ ಪಾಲು ಪಡೆಯುವವನು (4). 
“ಕಾಳಬಾಳಂ.” (ಚತುನಿ. ಕ. 1 ೧೭೪). [ಊರ್‌ * ಕಾವ್ಯ] 
ಊರ್ಗಾವುಂಡು "ಊರ್ಗಾಮುಂಡು' ನೋ. 
ಊರ್ಗಾವುಂಡುಗೆಯ್‌ "ಊರ್ಗಾಮುಂಡುಗೆಯ್‌' ನೋ. 
ಊರ್ಜ (ನಾ). ೧..ಶಕ್ತಿ; ಸಾಮರ್ಥ್ಯ... ಪ್ರಯತ್ನ. ೩. ಕಾರ್ತಿಕ 
ಮಾಸ: *ಕಾರ್ತಿಕಮಾಸಮು ಊರ್ಹ೯ ಬೆ ಂಬುದು? (ಹಲಾಯು. 
೧೯-೧೧೪) ; “ನಭೋಮಾಸಮದು ನಭಸ್ಮಮಿಷುವೂರ್ಜಂ? (ಮಂಗರಾ. 
೨೧-೧೧) ; ಏವೊಗಚಕ್ವ ನೂರ್ಜಶ್ರೀಯ ಬೆಲ್ಲಿಂಗಳಂ (ಜಗಪಿ. ೪-೭೪). 
-[ಸಂ,1 
ಊರ್ಜಸ್ವಲ (ನಾ). ಶಕ್ತಿವಂತ; ಸಮರ್ಥ. [ಸಂ.7 
ಊರ್ಜಸ್ಟಿ (ನಾ). ೧. ಶಕ್ತಿವಂತ; ಸಮರ್ಥ: ಅ. [ಕಾವ್ಯಮಿಸ್ಥ 
ಒಂದು ಕಾವ್ಯಾಲಂಕಾರ : ಪ್ರೆ4ಯಂ ಪ್ರಿಯತರವಚನಾಖ್ಯೇಂಯ 
ಮಹಂಕಾರಗರಿಮಮೂರ್ಜಸ್ವಿ (ಕಾವ್ಯಾವ. ೭೭೨) ; ಎಸೆವೂಜಗ್‌ಸ್ವಯೆ 
ವೀರೋಭ್ಲಸಿತಾಹಂಕಾರಂ (ಉದರ್ದಯಾ. ೪೯). ಉದಾ :-- ಅರಿಗಳಿರ 
ದೋಡುವಿರೇಂ ವಿಶಸನದೊಳುದೆಗನೀ ಕೂರಸಿ ಕೊಲ್ಲಿದು.ನಿನುತ ಕತಿ? 
ಭೀತಾತ್ಮಕರಂ (ಉದಯಾ. ೪೯): '  ಸಸೆ. ಊರ್ಟಸ್ವಿನ್‌) 
ಊರ್ಜಸ್ತಿತೆ (ನೌ): - ಊರ್ಜ:೧: ಸ್ಫೂರ್ಜದೂರ್ಜಸ್ವಿತೆಯ ಟೈತನ್ಮ 
ಸದೊಂಡೆಳಿಗೆ. ಜನ್ಮಲಯಲಯಂಗತಿಯೊಳುಳಿಯೇಟ ಹೊಣಿದು-(ಮಕೆದೇ. 
೨೧-೧). {ಸೆಂ. ಊಜಕಿಸ್ವಿತಾ) 
ಊರ್ಜಿತ (ಗು). ೧..ಶಕ್ತಿಯಿಂದ "ಕೂಡಿದೆ; ಸಾಮರ್ಥ್ಯತುಳ್ಳ; 
ಬಲಿಷ್ಠ. ೨೪ ಅಭಿವೃ ದಿ ಹೊಂದಿದ ; ಏಳಿಗೆಯನ್ನು ಪಡೆದ ;-ಫೆಲೆ 
ನ ೩. ಡೊಡ್ಡ ಬಾಡ; ಹೆಚ್ಚಿನ. "ಊರ್ಜಿತಪುಣ್ಯು' ಪರಾ. 
೪. “ರೂಢಿಯಲ್ಲಿರುವ 3 (ಸೋಮೇಶ, ಟಪ್ಪಣಿ); ಅತಿಗಂಭೀರನುದಾರ 
ಧೀರನು ಮಹಾಸಂಪನ್ನ ಸತಾ ಖತ್ಮನೂಜಿನತ ನಾನಃಲಿಹಿ ಭಾಷೆಯೊಳ್‌ 
ಪರಿಚಿತಂ .. ; ವರಮಂತಿ ತ್ರಿಯ್ಯೆ" (ಸೋಮೇಶ. ೬೧). 
CUS ೧. ಸಿದ್ಧಿಸು: ಈ: ಪತ್ರ: ಊರ್ಟಿತೆವಾಗುವುದಿಲ್ಲ 
(ಕೂಢಿ). ತಿ-ಎಳಿಗೆಯನ್ನು ಪಡೆ :.ಈ ara ಹಾಗಲ್ಲಿ 
(ರೂಢಿ). [ಸೇ.] 
ಊರ್ಜಿತಗೊಳಿಸು (ಕ್ರಿ). ಅಭಿವೃದ್ಧಿ ಗೊಳಿಸು; ಏಳಿಗೆಗೊಳಿಸು : 
ತಿಲೋದಕ: ಕೊಡುವುದಕ್ಕೆ - ಮನೆತನ ಊರ್ಜಿತಗೊಳಿಸುವುದಕ್ಕೆ ಪುತ್ರ 
ನೆಸಿಟ್ಟ "ಬೇಕು (ಹೊಸಕ್ತಿ. ೨೭). [ಊರ್ಜಿತ * ಕೊಳ್‌ + -ಇಸ್ಕು] 
ಊರ್ಜಿತತೇಜ (ನಾ). ಹೆಚ್ಚಾದ ತೇಜಸ್ಸುಳ್ಳವನು: ಸಂಗ್ರಾಮ 
ರಾಮನೂರ್ಜಿತತೇಜಂ (ಸಾಇಇ. ೫೫, ೧೮-೧೧ ; 960) ; ನಳಿನೀವನ 
ಕಿಂಜಲ್ಯದೊಳೆಳಸಿಯುಮೆಳನೇಸಜಂತೆ ಪೀಡೆಯನವ್ಯಾಕುಳಮಾಯದಂ 
ತಿರೀಯನೆ ಲಳಿ ತೆಯ `ಗರ್ಭದೊಳಗಿರ್ಜೆಮೂರ್ಜಿತತೇಜಂ (ಪುಸ್ಪಪು. 


೯-೧೧೫). (ಸಂ, ಊರ್ಜಿತತೇಜಸ್‌ (ಊರ್ಜಿತ + ತೇಜಸ್‌)) 


ಊರ್ಜಿತಪುಣ್ಯ 


ಊರ್ಜಿತಪುಣ್ಯ (ನಾ). ಹೆಚ್ಚಾದ 'ಪುಣ್ಯವುಳ್ಳವನು : ನೀನತೀತಭವ 
'ದೊಳ್‌ ಉಪಾರ್ಜಿತೋರ್ಜಿತಪುಣ್ಮನೆಯಾಗಿ ಸೌಧರ್ಮಕಲ್ಪದೊಳ್‌ ದೇವ 
ನಾದೈ (ಶಾಂತಿಪು.೬-೮೫ ವ; ವಿಕ್ರಮಶುರವೆಂಬುದುಮಗ್ರ ಹಾರ ಸಂಪ 
ತೃದನಿಗಳೊಳಮಗ್ರ್ರಗಣ್ಮ ನೂರ್ಜಿತಪುಣ್ಯಂ (ಪಂಪಭಾ. ೧೪-೪೧) 
(ಊರ್ಜಿತ + OR A 
ಊರ್ಜಿತಮತಿ (ಗು). ಹೆಚ್ಚಾದ ಬುದ್ಧಿಯುಳ್ಳ:; ಅತಿಗಂಭೀರೆಯ 
ಸೂರ್ಜಿತಮತಿಯಂ ನಿರ್ಮಳೆಯನಮಳಥೈರ್ಯಾದಿ ಗುಣಾಸ್ವಿತೆಯಂ: .. 
ಕನ್ನೆಯನಂದು ಕಂಡಂ ಕ್ಷಿತಿಪಂ (ಕಾದಂಪೂ. ೬೮೨). 
[ಊರ್ಜಿತ-* ಮತಿ] 
ಊರ್ಜಿತಯಶ (ನಾ). ಹೆಚ್ಚಾದ: ಕೀರ್ತಿಯುಳ್ಳವನು: ಚಾರು 
ಡರಿತ್ರರೂರ್ಜಿತಯಶರ್‌ (ಸುಕುಮಾ. ೧-೧೨). [ಊರ್ಜಿತ.* ಯ_!] 
ಊರ್ಜಿತಸ್ಥಿತಿ (ನಾ). ಅಭಿವೃದ್ಧಿಯ ಸ್ಥಿತಿ; ಏಳಿಗೆಯ ಸ್ಥಿತಿ: 
ಕರ್ಣಾಟಕದಲ್ಲಿ ಶಿಲ್ಪಕಲೆಯು ಊರ್ಜಿತಸ್ಥಿತಿಯಲ್ಲಿದ್ದಿತೆಂದು ಹೇಳ 
ಬಹುದು (ಕರ್ಣಾಅ. ೯). [ಊರ್ಜಿತ ಸ್ಥಿತಿ] 
ಊರ್ಜಿತೋಕ್ತಿ (ನಾ). ಪ್ರಸಿದ್ಧವಾದ ಮಾತು) ಶ್ರೇಷ್ಠವಾದ 
ಮಾತು: ನೈಪತುಂಗಜೇವನಾರ್ಗೋತ್ಸ ವಮೂರ್ಜಿತೋಶ್ತಿಗಳಿನಕ್ಕ $ 
ರೌದ್ರರಸಂ ರಸಾವಹಂ. (ಕವಿರಾ. ೨-೯೮). [ಊರ್ಜಿತ + ಉತ್ತಿ] 
ಊರ್ಜಿಕೋಪಮಾನ (ನಾ). [ಕಾವ್ಯಮಾ] ಶ್ರೇಷ್ಠವಾದ, 
ಉತ್ತಮವಾದ ಉಪಮಾನ: ನಿನ್ನ ಮು.ಖಂ ಹರಿಣಧರವಿಜಯ 
ಶೋಭಾಕರಮೆಂಬುದೂರ್ಜಿತೋಪಮಾನ ವಿಭಾಗಂ (ಕ ವಿರಾ. ೩-೭೧). 
[ಊರ್ಜಿತ +: ಉಪಮಾನ] 
ಊರ್ಜಿಸು: (ಕ್ರಿ).' ಶಕ್ತಿಯನ್ನು .ಪಡೆದಿರು; 'ಸಮರ್ಥವಾಗಿರು: 
ಬಸವರ.ಸರು'ಂ ಭಕ್ತರುಂತಾವಸಮವೊಡ್ಡೋಲಗವನಿತ್ತೂರ್ಜಿಸುವ 
ಹೆಂಪಿಂದಿಪ್ಪೆಡೆಯೊಳೆಡೆಗೆಡೆಗೆ ಪಾಡುತ್ತ (ಬಸಪು. ೫೩-೨೪). 
[ಊರ್ಜ + -ಇಸ್ಯು) 
ಊರ್ಜಂಗುರ: (ನಾ). ಊರಿಗೆ ಹಾಕುವ: ಡಂಗುರ; ಊರಿಗೆ 
ಮಾಡುವ ಘೋಷಣೆ: ಮೇಣಿಯಂ ಕಾಲನಿದೇಕೆ ಮೈ ಮಣವಿರೆಂದೂ 
'ರ್ಹಣಗುರಂ ಪೊಯ್ದ್ವವೊಲ್‌ ಪಜಕಿಫೊಯ್ದುು (ಅನಂಪು. ಮ 
[ಊರ್‌ + ಡಂಗುರ] 
ಊರ್ಣ ` (ನಾ). ೧. ಉಣ್ಣೆ.: ೨. ಉಣ್ಣೆಯ ಬಟ್ಟಿ : ಜೀರ್ಣಮಲಿನ 
ವೆಸ್ತ್ರಕಾಣದ 'ಮನುಜಡೆ ಊರ್ಣವಿಚಿತ್ರದ ವಸನಾ'(ಕಭವಿ. 11, ೧೦); 
ಚರ್ಮ, ತೊಗಟಿ, ಊರ; ಹತ್ತಿಗಳೇ' ವಸ್ತ್ರ ಸಾಮಗ್ರಿಯಾಗಿದ್ದವು 
(ಭಾಇಪ್ರ. ೪೪) ; ರೇಶಿಮೆ; ಊರ್ಣ' ಮತ್ತು ಸಾಥ ಮೊದಲಾದ 
:: ಅಂಗಡಿಗಳು: ಅಂದವಾಗಿ ಶಾಣುತ್ತವೆ (ಮಂಜುಕ. ೮). [ಸಂ] 
'ಊೂರ್ಣಸೇಶ (ನಾ). ಹುಬ್ಬುಗಳ" ಮ ಧ್ಯ'ದಲ್ಲಿ ರು-ವ: ಸುಳಿಯ 
ಕೂದಲು": ಜಿನನಿಗೆ ಬುದ್ಧನಿಗಿರುವಂತೆ ಊರ್ಣಕೇಶವಿದೆ (ಹೊಯ್ಸವಾ. 
೧೦೩). P ಇದು ಚಕ್ರವರ್ತಿತ್ರಸೂಚಕವಾದ ಲಕ್ಷಣ. 
`[ಊರ್ಣ + ಕೇಶ) 
ಊರ್ಣನಾಭ. (ನಾ)..೧. ಜೇಡರ ಹುಳು: ತಿರುಗುತಿತ್ತು ತನ್ನ ಸುತ್ತು 
ಬೆಳಕಿನೂರ್ಣನಾಭ ಗುರಿಯು ಗೊತ್ತು ತನಗೆ ಗೊತ್ತು ಬಂದುಡೇನೊ 
ಲಾಭ ಸ್ಪದಶ್ಶೀ. ೧೫) ; ಹೇಳು ಯಾರು ದೊರೆಯು? ಕಮಲನಾಭನೋ? 
ಊರ್ಣನಾಭನೋ? ಏಳೆ .ಮುಚ್ಚು:ಮರೆಯು (ಟಿಂತನ. ೫೪). 
೨.[ನಾಟ್ಯ] ಹಸ್ತಕ್ರಮಗಳಲ್ಲಿ. ಒಂದು: ನಾಟ್ಕ ಶಾಸ್ತ್ರಜಲ್ಲಿ ಹೇಳಿರುವ 
ಅಸಂಯುತ ಹಸ್ತ ಗ ಯಾವುವೆಂದರೆ ೧. ಸತತ. ಡಿ ಊರ್ಣ 
ನಾಭ;:೨೪ ತಾಮ್ರಚೂಡ (ಆಭಾನೃ. ೪೮). 
[ಊರ್ಣ + ನಾಭಿ -) 


೧೦.೨೩, 


20 


45 


ಊರ್ಧ್ವಗಮನ 


ಊರ್ಣನಾಭಿ (ನಾ). - ಊರ್ಣನಾಭ (1). [ಸಂ.7 

ಊರ್ಣವಸ್ತ್ರ (ನಾ). ಉಣ್ಣೆಯ ಬಟ್ಟಿ: ಎಷ್ಟೋ ಜನರು ಶೀತನಿನಾರ 
ಣಾರ್ಥವಾಗಿ 'ಊರ್ಣವಸ್ತ್ರಗಳನ್ನು. ಹೊದ್ದುಕೊಂಡು, ಸ್ನಾನಮಾಡಿ 
ಕೊಂಡು ಹೋಗುತ್ತಿದ್ದರು (ಮಂಜುಕ. ೬). [ಊರ ವಸ್ತ್ರ]; 

ಊರ್ಣಾಯು (ನಾ). ೧. ಉಣ್ಣೆ; ಉಣ್ಣೆಯ ಬಟ್ಟಿ. ೨. ಕಂಬಳಿ: 
*ಆವಿಕಃ... ಊರ್ಣಾಯುಃ, ಕೆಂಬಳೇ-ಈ ೫ ಕಂಬಳಿ (ಹಲಾಯು: 
೯೦-೩೯೭). ೩. ಕುರಿ; ಟಿಗರು: 4ಅವಿಮೇಸಮೇಂಡಮುರಣಮೂ 
ರ್ಣಾಯು ವೃಷ್ಟಿವುರಭ್ರಮೆನಲು ಕುಜಸಿಯಕ್ಕು? (ಮಂಗರಾ. ೫೫-೭). 
೪. ಕಂಬಳಿಯ ಹುಳು : ಊರ್ಣಾಯು ಕಂಬಳಿಯ ಹುಳುವೆನಿಕ್ಕುಂ” 


(ಮಂಗರಾ. ೪೯-೧೩). (ಸಂ. 
ಊರ್ಣಿ (ನಾ). ೧. ಉಣ್ಣೆ. ೨. ಹುಬ್ಬಿನ'ನಡುವೆ ಇರುವ ಕೂದಲ 
ಸುಳಿ. (ಸಂ. ಊರ್ಣಾ] 


ಊರ್ಧ್ವ (ಗು); ೧. ಮೇಲಿನ; ಎತ್ತರದಲ್ಲಿರುವ. (ನಾ). 
೨. ಮೇಲ್ಭಾಗ: ನೆಲುವಂ ಬದ್ಧದಿಂ ಮೇಲಕ್ಕೆ ಕಟ್ಟ ಕೆಳಗೊಂದಲಗ 
ತಿದ್ದಿವೂರ್ಥ್ವಕ್ಕೆ ಮಾಡಿಟ್ಟು ನೆಲುವಿನೊಳಿರ್ದು (ಪ್ರೌ ಢ ರಾ. ೨-೪೫). 
೩. [ನಾಟ್ಯ) ಹಸ್ತಕ್ಷೇತ್ರಗಳಲ್ಲಿ ಒಂದು: ಊರ್ಧ್ವ... ಊರು 
ದ್ವಂದ್ವ- ಈ ಹದಿಮೂಜು ಹಸ್ತಕ್ಷೇತ್ರಂಗಳ್‌ (ಲಾಸ್ಕರಂ: ೪-೧೫ ವ). 
v.[ [ವೈದ್ಯಶಾ] ಶ್ವಾಸರೋಗಗಳಲ್ಲಿ ಒಂದು :: ಈ ಶ್ವಾಸರೋಗವು 
ಕ್ಷುದ್ರಕನೆಂದೂ ..,, "ಮಹಾನೆಂದೂ, ಊರ್ಧ್ವವೆಂದೂ ಐದು ವಿಧವಾ 
ಗಿರ್ಪುದು (ಸಕವೈ. ೨೨೪). (Xo.] 
ಊರ್ಧ್ವಂಗಮ (ಗು). ಮೇಲೇರುವ; ಏರಿನಿಲ್ಲುವ (8).  [ಸಂ.] 
ಊರ್ಧ್ವಕೆ (ನಾ). ಒಂದು ವಿಧವಾದ ಮ ದ್ದಳೆ; ಮೃದಂಗದ 
ಒಂದು ಭೇದ: ಅಂಕ್ಕ, `ಆಲಿಂಗ್ಯ, ಊರ್ಧ್ವಕನೆಂಬ ತ್ರಿವಿಧಕ್ರಮ 
ವಜ್‌ತು ನುಡಿಸಿ ಬಾರಿಸುವ ಕಡುಜಾಣರಪ್ಪ ಮರ್ದಳಕಾರರಿಂ (ವಿವೇಕ. 
೨೩೭). [Xo.] 
ಊರ್ಧ್ವಸ್ರಿಯೆ (ನಾ). ದಹನಾದಿ ಶವಸಂಸ್ಕಾರ; ಪ್ರೇತತೃಪ್ತಿ 
ಕಾರ್ಯ:: ಅತನೂರ್ಧ್ವಕ್ರಿಯೆಯನಾಗಿಸಿ ಸೀಕೆಯಣಸುತೆ ಕೆಲವು -ದಿನ 
ಸಕೆ ಭೂತಳೇಶ್ವರ ಶಬರಿಯಾಶ್ರಮದತ್ತ ತಿರುಗಿದನು (ಕೌಶಿರಾ. ೬-೫೯). 
[ಊರ್ಧ್ವ + ಕ್ರಿಯೆ] 
ಊರ್ಯಗ' (ಗು). `ಮೇಲಕ್ಕೆ ಹೋಗುವ: ಮೂಲಾಂಕುರಂಗಳೊಳ 
ಗೊಂದಥಧೋಗಮೊಂದೊರ್ಧ್ಯಗಮಂತಿರೆ ವಾಸುದೇವ ಬಲದೇವರೊ 
ಳೊರ್ವನಧೋಗನೊರ್ವನೂರ್ಧ್ವಗನಾಧೊಂ ((ಶಾಂತಿಪು: ೪-೧೧೧): 
[ಸಂ.) 
ಊರ್ಧ್ಯಗತ (ಗು). ಮೇಲಕ್ಕೆ ಹೋದ; ಏರಿದ (8). [ಸಂ] 
ಊರ್ಧ್ಯಗತಿ (ನಾ). ೧. ಮೇಲಕ್ಕೆ ಹೋಗುವಿಕೆ; ಏರುವಿಕೆ. 
-೨. ಉತ್ತಮ ಅಥವಾ. ಮೇಲಾದ ಗತಿ: ಚಿತ್ರಗ್ರೀವಂ ಕೃತಾರ್ಥ 
ನಾಡೆನೆಂದು ಮಿತ್ರಂಗೆ ಫೊಡೆವಟ್ಟು ಪಾಶಮುಕ್ತನಾದ ಜೀವನಂತೂರ್ಧ್ವ 
ಗತಿಗೆ ಸಂದಂ (ಪಂಚತಂ. ೨೯೪-೧೫). [ಊರ್ಧ್ವ + ಗತಿ] 
ಊರ್ಧ್ವಗಮ (ಗು). ಎ ಊರ್ಧ್ವಗ : 'ಊರ್ಧ್ವಗಮ ವಾಸನಾಸ್ನೇಹಳ್ಕೆ 
ಬೆಂಬಲಂ ನಿಂದು (ಶ್ರೀರಾಮಾ. ೪೪೫-೩). [ಸಂ.] 
ಊರ್ಧ್ವಗಮನ (ನಾ). ೧. ಮೇಲಕ್ಕೆ: ನಡೆಯುವುದು: 
ಆತ್ಮದ ಸ್ವಭಾನವಾದರೋ ಊರ್ಧ್ವಗಮನವುಳ್ಳುದು (ಅನಾಸ ೧೯). 
೨. ಉತ್ತಮಗತಿಗೆ ಹೋಗುವವನು; ಮೇಲಕ್ಕೆ ನಡೆಯುವವನು: 
ಅತ್ಯಧೋಗಮನೆಯಾಗಿಯು ಮುಟ್ಟದವರನೆಸೆವೂರ್ಧ್ಯಗಮನರ 
ಮಾಳ್ಪಳಾವಗಂ (ಹಚಕಾ. ೧೦-೩೧). 
[ಊರ್ಧ್ವ ಗಮನ] 


ಊರ್ಧ್ವಗಾಂಶು 


ಊರ್ಧ್ವಗಾಂಶು (ನಾ). ಮೇಲ್ಮುಖವಾಗಿ ಹರಿಯುವ ಅಥವಾ 
ಹರಡುವ ಕಿರಣ: ಇದಆಭ್ರಂಕಷ ಕೂಟಿಕೋಟಗಳೊಳಿರ್ದಂಭೋಜ 
ಸಂಡಂಗಳಂ ಪುದಿದುಸ್ಣಾಂಶುವಿನೂರ್ಧ್ವಗಾಂಶುನಿವಹಂ ಮೆಯ್ಯಿ ಟ್ಟ 
ಲರ್ಚುತ್ತುಮಿರ್ಪೆದು (ಪಂಪಭಾ. ೪-೨೨). 
[ಊರ್ಧ್ವಗೆ * ಅಂಶು] 
ಊರ್ಧ್ಯಜಾನು (ನಾ). ೧. ಉದ್ದವಾದ ಮೊಳಕಾಲುಳ್ಳವನು. 
೨. ನಿಂತಿರುವವನು: “ಊರ್ಧ್ವಜಾನುಃ, ಸಮುತ್ಮಿತಃ - ಈ ೨ ನಿಂದಿ 
ರ್ದವಂ” (ಹಲಾಯು. ೬೪-೨೩೧). ೩. [ನಾಟ್ಯ] ಆಕಾಶಚಾರಿಗಳಲ್ಲಿ 
ಒಂದು ಬಗೆ: ಪದಮೊಂದು ಕುಂಚಿತಬೆಳ್ಲೊದವಲ್‌ ಕುಚದೆಡೆಗೆ ಜಾನು 
ಮಗುಲಕ್ಕೊಂದು ಪದಂ ಪುದಿದುಂ ನೆಲದೊಳ್‌' ನಿಡಿದಿಂ ಮುದದೆಸೆ 
ಯಲ್ಯೂರ್ಧ್ವಜಾನುಚಾರಿಯೆನಿಕ್ಳುಂ (ಲಾ ಸ್ಕ-ರಂ. ೬-೪೪); *ಒಂದು 
ಕಾಲನ್ನ ಕುಂಚಿತಮಾಡಿ ಎತ್ತಿ ಎದೆಯಮಟ್ಟಕ್ಕೆ ತಂದು ಇನ್ನೊಂದು 
ಕಾಲನ್ನು ಸ್ಥಿರವಾಗಿ ಇಡುವುದು ” (ಲಾಸ್ಕರಂ. ೩೧೮-೨೧ ಗದ್ಯಾನು). 
[ಊರ್ಧ್ವ * ಜಾನು] 
ಊರ್ಧ್ವಜ್ಜ್ಞು (ನಾ). ೧. ಮೇಲಕ್ಕೆತ್ತಿದ ಮೊಳಕಾಲುಳ್ಳವನು. 
೨ "ಉದ್ದವಾದ ಮೊಳಕಾಲುಳ್ಳವನು; ಬಾರುಕಾಲವನು” 
ಕ (ಸಿದ್ಧಾಂತಿ. ೧೫೮). (ಸಂ. 
ಊರ್ಧ್ಯಜ್ವಲನ (ನಾ). ಮೇಲುಮುಖವಾಗಿ ಉರಿಯುವಿಕೆ: ಎಆ 
ಗುವುದೂರ್ಧ್ಯಜ್ವಲನಮೆ -ತೆಜ ನೆನಿಸಿದೆ ದೀಪವರ್ತಿನಿಧಿಗಾ' ನಿಧಿಯಂ 
ತೊಜಕದಂ ದಲೆಂದೊಡಾರ್ಪಿನ ತಆಿಸಲವಂ ಕಂಡನೇಕಕುಂಡಲನೆ ವಲಂ 
(ಪಂರಾಮಾ. ೬-೧೩೫). [ಊರ್ಧ್ವ + ಜ್ವಲನ) 
ಊರ್ಧ್ವದೇಹಕರ್ಮ (ನಾ). ಮೃತದೇಹವನ್ನು ಕುರಿತು 
ಮಾಡುವ ಅಂತ್ಯಕ್ರಿಯೆ ; ಉತ್ತರಕ್ರಿಯೆ: ಆವನು ತನ್ನ ಮಕ್ಕ 
ಳಿಗೂ ನೊಮ್ಮಕ್ಕಳಿಗೂ ಪಿತೃಗಳಿಗೂ ತನಗೂ ಗಾಂಧಾರಿಗೂ ಊರ್ಧ್ವ 
ದೇಹಕರ್ಮಗಳನ್ನು ನಡಸಿ ಖುಣಮುಕ್ತನಾದನು (ವಚಭಾ. ೩೭೧). 
ಕ [ಊರ್ಧ್ವ + ದೇಹ + ಕರ್ಮ] 
ಊರ್ಧ್ಯಪಿಂಡ (ನಾ). ಆನೆಯ ಗಂಡಸ್ಥಳ, ಕೆನ್ನೆ: “ಊರ್ಧ್ಯಪಿಂಡ 
ಮೆನೆ ಗಂಡಸ ಳಮದೆಂದೆನಿಕು? (ಮಂಗರಾ. ೪೬-೨). 
[ಊರ್ಧ್ವ *: ಪಿಂಡ] 
ಊರ್ಧ್ಯಪುಂಡ್ರ' (ನಾ). ಮೇಲುಮುಖವಾಗಿ ಧರಿಸುವ ಗೆರೆ; 
ನಾಮ: ಗೋಪೀಚಂದನದಿಂದ ೧೨ ಊರ್ಧ್ವಪುಂಡ್ರಗಳನ್ನು ಧರಿಸಿ 
ಮೇಲೆ ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣಮುದ್ರೆಗಳನ್ನು ಧರಿಸು 
ವುದು (ಹಸಾರ. ೧೬-೨೦ ಟೀಕು). [ಊರ್ಧ್ವ ಪುಂಡ್ರ] 
ಊರ್ಧ್ವಬಾಹುವ್ರತಿ (ನಾ). "ಕೈ ಯ ನ್ನು ಮೇಲಕ್ಕೆತ್ತಿಕೊಂಡು 
:. ಶಪಸ್ಸು ಮಾಡುವ ಯತಿ: ಸಗ್ಗದ ಬಟ್ಟಿಯಂ ಸುಟ್ಟ ತೋಲುವಂತೆ 
ಕೈಯನೆತ್ತಿ ನಿಂದೂರ್ಧ್ವಬಾಹುವ್ರತಿಗಳುಮಂ (ಪಂಚತಂ. ೧೧೯-೧೬). 
[ಊರ್ಧ್ವ * ಬಾಹು * ವ್ರತ] 
ಊರ್ಧ್ವಮುಖ (ನಾ). ಮೇಲುಮುಖ: ಹಿಂದಣ ಅಧೋಮುಖಕ್ಕೆ 
ನಡುವಣ ಅಭಿಮುಖಕ್ಕೆ ಕಡೆಯ ಊರ್ಧ್ವಮುಖಕ್ಕೆ ಕುಂಡಲಿಯ 
ಹಾಲೆದ್ದು (ಅಜಕಿಮಾ. ೯-೫೦) ; ಅಗ್ನಿಯು , , . ತನ್ನನ್ನು ತಾನೇ ಪ್ರಕಾಶ 
ಪಡಿಸಿಕೊಂಡು ಊರ್ಧ್ವಮುಖವಾದ ಜ್ವಾಕೆಯಿಂದೆ ಆವಿರ್ಭೂತನಾಗಿ 
ಬೆಳೆಯುತ್ತಾನೆ (ಬುಳ್ಸಾರ. ೧೧). [ಊರ್ಧ್ವ * ಮುಖ] 
ಊರ್ಧ್ವಮುಖತೆ (ನಾ). ಮೇಲು ಮುಖವಾಗಿರುವಿಕೆ : ಸಾಹಿತ್ಯವು 
ಮಾನನೀಯ ವ್ಯಕ್ತಿತ್ವದ ಮೂಲದ್ರವ್ಯದ ಉದಾತ್ತೀಕರಣ ಇಲ್ಲವೆ 
ಊರ್ಧ್ವಮುಖತೆಯ ಕಡೆಗೇ ತನ್ನ ಲಕ್ಷ್ಯವನ್ನು ಪೂರೈಸಬೇಕು (ನವ್ಯಾ. 
or). [ಸೆಂ. ಊರ್ಧ್ವಮುಖತಾ] 


೧೦೨೪ 


ಊರ್ಮಿ, 


ಊರ್ಧ್ಯಮುಖಪ್ರವಾಹ (ನಾ). ಮೇಲುಮುಖವಾಗಿ ಹರಿಯುವ 
ಪ್ರವಾಹ: ಸಮುದ್ರತಳದಲ್ಲಿ ನೀರಿನ ಚಲನೆಯಿಂದ ತಳೋದಕ ಪ್ರವಾ. 
ಹಗಳೂ ... ಕಾದನೀರು ಮೇಲಕ್ಕೇಳುವುದರಿಂದ ಊರ್ಧ್ವಮುಖ ಪ್ರವಾ 
ಹಗಳೂ ಹುಟ್ಟುತ್ತವೆ (ಧೂವಿವ. ೯೧). 
5 [ಊರ್ಧ್ವ * ಮುಖ ಪ್ರವಾಹ] 
ಊರ್ಧ್ವರೇತ (ನಾ). ವೀರ್ಯವನ್ನು ತಡೆದಿಟ್ಟಿರುವವನು; ಬ್ರಹ್ಮ 
ಸಿತಾರಿ: ನೆರೆದೂರ್ಧ್ವರೇತನೊಳ್‌ ಪುರುಹಿರಣ್ಮರೇತೋತಿ ತೀವ್ರನೊಳ್‌ 
» ೬ ೬ ಮುನಿವರನೊಳ್‌ (ಕವಿರಾ. ೧-೬೩). 
(ಆ. ಸಂ. ಊರ್ಧ್ವರೇತಸ್‌) 
ಊರ್ಧ್ಯರೇತಸ್ವ (ನಾ). - ಊರ್ಧ್ವರೇತ: ನಾರಾಯಣ ಸ್ತುತಿಪಾತ್ರ 
ನೇಕನಧ್ವರವಿಲಸದೂರ್ಧ್ವ ಮಾರ್ಗಮನೆಯ್ದಿ ಪನೆಯೂರ್ಧ್ಯರೇತಸ್ಕನೇ 
(ವೀಶೈಪು. ೩-೧೯-೪೬). - [ಊರ್ಧ್ವ + ರೇತಸ್ಕ] 
ಊರ್ಯರೋಮ (ನಾ). ಮೈಮೇಲೆ ನೇರಾದ ಕೂದಲುಳ್ಳವನು: 
ಭರಿತಧೈರ್ಯನ ಪತಿಹಿತನ ಸಂಗರ ಸದಾರನನೂರ್ಧ್ಯರೋಮನನಿರದೆ 
ಸೇನಾಪತಿಯ ಮಾಡುವುದರಸ (ಕುವ್ಮಾಉ. ೩-೮೮). 
[< ಸೆ. ಊರ್ಧ್ವ್ವರೋಮನ್‌] 
ಊರ್ಧ್ವಲೋಕ (ನಾ). ೧. ಮೇಲಿನ ಲೋಕ; ಸ್ವರ್ಗ: *ಸ್ವರ್‌, 
ಸ್ವರ್ಗಃ... ಊರ್ಧ್ವಲೋಕಃ - ಈ ೧೧ ದೇವಲೋಕದ ಪೆಸರ್‌” 
(ಹಲಾಯು. ೨-೩); *ನಾಕಮೂರ್ಧ್ವ ಲೊ ಕಂ ಸ್ವರ್ಗಮದು? 
(ಮಂಗರಾ. ೩-೮). ೨. [ಜೈನ) (ಲೋಕಸ್ಟರೂಪದಲ್ಲಿ) ಮೇಲುಗಡೆ 
ಇರುವ ಲೋಕಗಳಲ್ಲಿ ಕೊನೆಯದು; ಕೊನೆಯ ಲೋಕ: 
ಮಧ್ಯಲೋಕಮೆಸೆದಿರ್ದಾ ಚೂಳಿಕಾಭಾಗದಾದಲೆಯೊಳ್ಲಿಂದಪುದೂರ್ಧ್ಯ 
ಲೋಕಮೆನೆ ಭೂಲೋಕಕ್ಕೆ ಪೆಂಪಿದಗುಂದಲೆಯಾಗಿರ್ದುದು (ಆದಿಪ. 
೧-೫೦). [ಊರ್ಧ್ವ * ಲೋಕ] 
ಊರ್ಧ್ವಶ್ವಾಸ (ನಾ). ೧. ಮೇಲುಸಿರು; ದಮ್ಮು: ಬಾಯಿ ಒಣಗು 
ವುದು ಊರ್ಧ್ವ ಶ್ವಾಸ, ಶ್ಲೇಷ್ಮ ಸಹ ಮಾಣುವುವು (ಸಕವೈ. ೪೮೬). 
೨. ಪ್ರಾಣಾಯಾಮ: ವರನದಿಗಳಂ ಮುಳುಗಿ ಮೂಗಿನ ಬೆರಳ 
ಲೂರ್ಧ್ಯಶ್ವಾಸ ಪವನನ ಧರಿಸಿ ಕಾಲತ್ರಯ ಜಖಪಾನುಸ್ಮಾನ ಹೋಮದಲಿ 
(ಕುವ್ಯಾಕ. ೧೧-೬೦). [ಉರ್ಧ್ವ + ಶ್ವಾಸ] 
ಊರ್ಧ್ಯಸಂಸ್ಕಾರ (ನಾ).-ಊರ್ಧ್ವದೇಹಕರ್ಮ: ಅವರ ಜೊತೆಯಲ್ಲಿ 
ಇನ್ನು ಯಾರು ನಮ್ಮ ಕಡೆಯವರು ಸಿಕ್ಕಿ ಸತ್ತಿದ್ದರೂ ಅವರಿಗೆ ಊರ್ಧ್ವ 
ಸಂಸ್ಕಾರಗಳನ್ನು ನಡಸಿ (ವಚಭಾ. ೩೫). 
[ಊರ್ಧ್ವ + ಸಂಸ್ಕಾರ] 
ಊರ್ಧ್ವಾಂಗ (ನಾ). ಮೇಲುಭಾಗ: ಭೂತಭವಿಸ್ಕದ್ವರ್ತಮಾನನ 
ಹಿಂದೆಸೆ ಮುಂದೆಸೆಯ ಬಿಟ್ಟು ಊರ್ಧ್ವಾಂಗ ಅಭಿಮುಖವಾಗಿ ನೋಡ 
ಲಾಗಿ ಮಹದಾಕಾಶವ ಕಂಡೆ (ಮೋಳಿಮಾ. ೧೪೯-೫೬೬). 
[ಊರ್ಧ್ವ *-ಆಂಗ್ಯ)] 
ಊರ್ಪಾಮು (ನಾ). ಊರಿನ ಗದ್ದೆ ಬಯಲು: ಪಟಕಿಯಾ ಎರೆ 
ನಲ್ಲೂರಾ ಉರ್ಪ್ಪ್ಟಾಟು ಒರ್ಕ್ಕಣ್ಣುಗಂ (ಎಕ. 1೪, ನಾಗಮಂ. 6೫-೬೬; 
776). [ಊರ್‌ + ಪಾಟು] 
ಊರ್ಮಿ, (ನಾ). ಉತ್ಸಾಹ; ಹೆಚ್ಚಳ :' ಇನ್ನೊಂದು ಮನವನ್ನು 
ಮುಟ್ಟಿ ಬೇಕೆ6ಬ ಊರ್ಮಿಯು ಕವಿಯಲ್ಲಿರೆಬೇಕು (ಸಾಹಿವಿ. ೯೯೧೦) ; 
ಅವನ ಬಗ್ಗೆ ಅವಳಲ್ಲಿ ಕರುಣಭಾವನೆಯ ಊರ್ಮಿಯು ಮೂಡಿತೆನ್ನು 
ವಷ್ಟರಲ್ಲಿ ಮಟಮಾಯವಾಗುತ್ತಿತ್ತು (ಮುಳ್ಳುಬೇ. ೧೬) ; ಹೊಸ ಮೌನ 
ಹೊಸ ಊರ್ಮಿ ಹೊಸದೊಂದು ರತಿಯು (ಗರಿ. ೩೮-೮). "ಊರ್ಮೆ' 
ಪರಾ. (7 


20 


25 


35 


40 


ಯಾ 
[YS 


ಊರ್ವಿ, 


ಊರ್ಮಿ; (ನಾ). ೧. ದೊಡ್ಡ ಅಲೆ, --ತೆರೆ: "ಊರ್ಮಿ... 
ಕಲ್ಲೋಳ ಲಹರೀ -ಈ ೫ ಪೆರ್ದೆರೆ? (ಹಲಾಯು. "೧೦೮-೩೧) ; 
ಕಡಂಗಿ ಕಾಲ್ವಿಡಿವವೋಲ್‌ ತನ್ನೂರ್ಮಿಗಳ್‌ ಬಂದುವಂದು ... 
ಕಣ್ಣೊಪ್ಪಿ ತೋರ್ಪುದು . . . ಗೆಂಭೀರ ನೀರಾಕರಂ (ಸಂಪಭಾ. ೪-೨೪); 
ವೀರೋಚಿತವಾದ ಸಾಹಸದ ಊರ್ಮಿಗಳು ಒಂದೊಂದಾಗಿ ಆತನಲ್ಲಿ 
ಮೊಳೆದೋರಹತ್ತಿದವೆ (ತಿಲೋಮೆ. ೯೬) ೨. ವಸ್ತ್ರದ ಅಥವಾ 
ಬಟ್ಟೆಯ ಮಡಿಕೆ ;.ನಿರಿ. ೩. ಪ್ರವಾಹ; ಹರಿವು. [ಸಂ.] 

ಊರ್ನಿಕೆ, ಊರ್ಮಿಕೆ (ನಾ). ೧. ಉಂಗುರ: “ಊರ್ನಿಕಮದಾ 
ವುಂಗುರಮೆನಿಕ್ಕು* (ಮಂಗರಾ. ೧೦೦-೨೬). ೨. ಕಳೆದು ಹೋದುದ 
ಕ್ಸಾಗಿ ಮ್ಯಸನಪಡುವುದು ; ವಿಷಾದ; ಖೇದ. ಊಮರ್ಮಿ೯*ೆ: 
೧. “ಅಂಗುಲೀಯಕಂ, ಊರ್ಮಿಕಾ-ಈ ೨.ಉಂಗುರಂ? (ಹಲಾಯು. 

ಪಾಣಿಶಾಖೋತ್ಕರ ಚಂಚದ್ವಿದ್ರುಮೌಘಂ ಮಿಸುಪುದು 
ನಿರಿದೇ ರತ್ನ್ನಯುಕ್ತೋರ್ಮಿಕಾ ಬಂಧುರಂ (ರಾಜಶೇ. ೮-೪೧). 

[ಸಂ. ಊರ್ಮಿಳಾ] 
ಊರ್ಮಿಕೆ "ಊರ್ಮಿಕ' ನೋ. | 
ಊರ್ಮಿಕೆಗೊಡು (ಕ್ರಿ). ಉಂಗುರವನ್ನು ಕೊಡು: 

ದೂರ್ಮಿಕೆಗೊಟ್ಟು ಬಳಿಕ (ಶ್ರೀಪಾಲ. ೭-೭). 
ಗ (ಊರ್ಮಿಳೆ (4 ಊರ್ಮಿಳ) + ಕೊಡು] 
ಊರ್ನಿಘಟ್ಟನ (ಕ್ರಿ). ಅಲೆಗಳ ಹೊಡೆತ. ಬಡಿತ: ಮಹಾ 
ಘೋಷವೇ "ೆನೋತಮೂರ್ಮಿಫಟ್ಟ ನವೆ ತಾಳಂ ನೀರ್ಗಿಳಿವ ಘನವಸಿತ 
ಯವನಿಕೆ ಮಿನುಗುವ ತಟಸ್ಥ ಶುಕ್ತಿಜಮೆ ಪುಷ್ಪಾಂಜಲಿ (ಸ ದ್ಮರಾಏ 
೧೧-೧೭೫). "ಊರ್ಮಿ + ಘಟ್ಟನ] 
ಊರ್ಮಿಮಾಲೆ (ನಾ). ತರಂಗಮಾಲೆ; ಅಲೆಗಳ ಸಾಲು: 
ಓಕರಿಪುದದ್ರಿಸಮು ಊರ್ಮಿಮಾಲಾ ಭಯಂಕರ ಸಮುದ್ರಂ ತಿಮಿಂಗಿಲರಿ 
ತೃಣದ ಕಣವಾಯಿತೆಂಬಂತೆ (ಶ್ರೀಣೆಮಾ. ೧೬೫-೩೫೮). 

[ಊರ್ಮಿ * ಮಾಜಿ] 

ಊರ್ಮಿಮಾಳಿನಿ (ನಾ). ಅಲೆಗಳ ಮಾಲೆಯನ್ನು ಉಳ್ಳದ್ದು; 
ನದಿ: ತೇಂಕುವ ಪೂನಿನ ಸಂಕರಂಗಳಂ ನೂಂಕುವುವೂರ್ಮಿಮಾಳಿಸಿಯ 
ತುಂಗತರತ್ತರಳೋರ್ಮಿಮಾಲೆಗಳ್‌ (ಆದಿಪು. ೧-೬೧). 

(ಸಂ. ಊರ್ಮಿಮಾಲಿನೀ] 

ಊರ್ನಿಶ್ರೇಣಿ (ನಾ). ತೆರೆಗಳ ಪಂಕ್ತಿ ; ಅಲೆಗಳ ಸಾಲು: ವದ 
ನೋಚ್ಛ್ಯ್ಯಾಸದಿನುಣ್ಮುತಿರ್ಪ ಯಮುನೋರ್ಮಿಶ್ರೇಣಿಯಂ ಹ್‌ ಮಿಕ್ಕಂ 
(ಜಗವಿ. ೩-೮೩). [ಊರ್ಮಿ + ಶ್ರೇಣಿ) 

ಊರ್ಮುಸು (ಕ್ರಿ). ಅತಿಶಯವಾಗು ; ಜೋರಾಗು : ಒರ್ಮೊದಲು 
ಕೂಗುನಪೆನು ನೀವಿದ ನಿರ್ಮಳದಿ ನೋಡೆಂದು ಹರಿಯಂತೂರ್ಮಿಸಿದ ಕಲಿ 
ಭೀಮಸೇನ (ಜಿನಭಾ. ೫೨-೩೮). [ಊರ್ಮೆ + -ಇಸ್ಕು] 

ಊರ್ಮಿಳಾಕಾಂತ (ನಾ). ಊರ್ಮಿಳೆಯ ಗಂಡ; ಲಕ್ಷ್ಮಣ 
ಊರ್ನಿಳಾಕಾಂತನಂ ಪೆಜಗಿಕ್ಕಿ ಕಾಲಜಿತುವಿದಿರಾದನು (ಜೈಮಿಭಾ. 

(ಸಂ. ಊರ್ಮಿಲಾಕಾಂತ (ಊರ್ಮಿಲಾ 4 ಕಾಂತ)) 

ಊರ್ಮಿಳೆ (ನಾ). ಜನಕರಾಜನ ಮಗಳು ; ಲಕ್ಷ್ಮಣನ ಹೆಂಡತಿ: 
ರಾಮಂ ಕೆಮ್ಮನಿರ್ದುದಂ ಕಂಡುಮ್ಮಳಂಗೊಂಡು. ಊರ್ಮಿಳೆಯ 
ಗಂಡನಂ ಬೆಸಗೊಂಡೊಡೆ ( ಶ್ರೀರಾಮಾ. ೭೮-೨೩). 

[ಸಂ. ಊರ್ಮಿಲಾ] 
ಊರ್ಮು (ಕ್ರಿ). ಅಹಂಕಾರ ಪಡು; ಉಬ್ಬು : ಧರ್ಮವಾಚರಿಸದಗೆ 

ಸದ್ಗುಣ: ಪೇರ್ಮೆಯಿರದಪರಾಧವಿರದರಿಗೂರ್ಮುವಗೆ ಸತ್ಕಾನುಬಂಧರ 
ಮನ್ನಿಸದಲಿರುವಾ ದುರ್ಮತಿಗೆ (ಜಿಸಭಾ, ೩೭-೨೯), (2) 


೯೨-೪೦೫) ; 


ಆ ನವಶತ್ಸ 


೨೦-೫೬) 


೧೦೨೪೫ 


25 


30 


40 


45 


ಊವಾಳ್‌, 


ಊರ್ಮೆ, ಉರ್ಮೆ(ನಾ). ಅತಿಶಯ; ಆಧಿಕ್ಯ; ಶ್ರೇಷ್ಠತೆ; ಉತ್ತಮಿಕೆ: 
ಊರ್ಮ್ಮೆ ಜೋಗವ್ವೇಯ ವಂಶದೊಳ್‌ ಪೆಣ್ಣೂಸುಗಳಲ್ಲದೆ ಗಣ್ಣು ಗೂಸು 
ಗಳ ವಂಶಕೃಧಿಕಾರಮಲ್ಲದೆ ಸಲ್ಲದು (ಎಇ. 20170, 208) ; ನಿಲಾಸದು 
£ದೂ]ರ್ಮೆ [ಪಾಠಾಂ. ಪೇರ್ಮೆ, ಪಿರ್ಮೆ] ಗೆಳೊಳಾವೆವಗಾಗಿಫೆನೆಂದು 
ಬಂದ ಚೆನ್ನಿಗರುಮನಾಸೆಕಾಜರುಮನೊಬ್ಲದೆ (ಪಂಪಭಾ. ೧-೧೦೬) ; 
ಧರ್ಮಕ್ಕರ್ಥಕ್ಕ ತಿಧಿಗೆ ಪೆಮೆೇಯ ಪಿತೃಗಳ್ಳೆ ದೇವಕಾರ್ಕಕ್ಳೆಂದುಂ 
ನಿರ್ಮಳಸಂತತಿಗಳ್ನ ಕ್ಕೂರ್ಮೆಯ ಕುಲವನಿತೆ ಮುಖ್ಯವಾಕೆಯೆ ಪೂಜ್ಮಂ 
(ಮದತಿ. ೮-೫) ; ಊರ್ಮಿಳಕರು ನಿಜಸೇನೆ ವಾದ್ಯಗಳೂರ್ಮೆಯೊಳು 
ನಡೆತಂದರಂದು ವಿರಾಟಪಟ್ಟಣಕೆ (ಜಿನಭಾ. ೬೦-೨೬). ಉಮ್ಮ ೯: 
ಮೇಲಿನ (ಸಂಪಭಾ. ೧-೧೦೬) ರ ಪ್ರಯೋಗವನ್ನು ನೋಡಿ. ` 
[ಊಲ್ಕು + -ಮ್ಮೆ] 
ಊರ್ವ (ನಾ). ಸಮುದ್ರದ ಬೆಂಕಿ; “ವಡಬಾಗ್ನಿ” (ಗಂಗಾಮ..೪೮). 
೨. ಜಲಾಶಯ ; ಸಾಗರ. ೩. ಮೋಡ. ೪. ದನಗಳ ಕೊಟ್ಟಿಗೆ; 
ಲಾಯ. ೫. ಪಿತೃಲೋಕದಲ್ಲಿರುವ ಒಂದು ಪಿತೃಗಣ. ೬. ಒಬ್ಬ 
ಯಷಿಯ ಹೆಸರು. [Ae] 
ಊರ್ವಂದಿ, ಊರುವಂದಿ (ನಾ). ಊರಿನ ಲ ರುವ ಹಂದಿ: 
ಊರ್ನಂದಿಯಂ ತಂದವಂಗೂರುಂಬಳಿಯನೀವರ್‌ ಕುಜಕಿಯಂ ತಂದ 
ವಂಗೆ ತೆಜಿಗೆಯಂ ಮನ್ನಿಪರ್‌ (ಚಿಕವಂ. ೭-೫). ಊರುವಂದಿ: ಪಂ 
'ಪೂರಿತಾಮೃತಕಿರಣರುಚಿಯಂ ರುಚಿಸುವ ಚಕೋರ ಸೇರಿ ಮರ್ಬಿಂಗೆಳ 
ಸುವುದೆ ದಿಗ್ವಾರಣದ ಮಜಕಿಯುಂಬುದೇ ಬಂದೊರುವಂದಿಯ ಮೊಲೆಯಂ 
(ಬಸಪು. ೧೧-೧೦). “ಕಾಡುಹಂದಿ? ಪರಾ. 
[ಊರ್‌ + ಪಂದಿ. ! ತಮಿ. ಊರ್‌ಪ್ಪನ್ಚಿ) 
ಊರ್ವಕೆ (ನಾ). ನೆಲ; ಭೂಮಿ : ಊರ್ವರೆಯ ನಾನಾಖಗಮೃಗಂಗ 
_ ಳೆಲ್ಲವನಿಜಕಿದು-(ಹಚಕಾ, ೩-೯೨). [ಸಂ. ಊರ್ವರಾ] 
ಊರ್ವಶಿ (ನಾ). ಒಬ್ಬ ಅಪ್ಸರೆ; ನಾರಾಯಣನೆಂಬ -ಖಷಿಯ 
ತೊಡೆಯಿಂದ ಜನಿಸಿದವಳು : ಬಂದಳೂರ್ವಶಿ ಬಳ್ಳಿ ಮಿಂಚಿನ ಮಂದೆ 
ಯಲಿ ಮುರಿದಿಳಿವ ಮಜಿಮುಗಿಲಂದದಲಿ (ಕುವ್ಯಾಅ. Lda. ೯-೧೩). 
[ಸಂ. ಊರ್ವಶೀ) 
ಊರ್ವಾನಳೆ (ನಾ). ಬಡಬಾಗ್ನಿ:' ತನುರುಚಿಯ ಮುಂದೆ ದಿನಪನ 
ಕಾಂತಿ ಕಪ್ಪಕಪ್ಪನೆ ಕೋಪದಿದಿರೊಳೂರ್ವಾ[ಪಾ ಕಾಂ. ಉಗಾ ತ 
ತಣ್ಣತಣ್ಣನೆ ಕೊಡುವ ' ಕೈಯಿದಿರೊಳಮರತರು ಮೆಲ್ಲಮೆಲ್ಲನೆ... ಎನೆ 
ಹರಿಶ್ಚಂದ್ರನೆಸೆದಿರ್ದನು (ಹಚಕಾ. ೧-೪೧). 
[ಊರ್ವ + ಅನಳ (- ಅನಲ)) 
ಊರ್ವಿೀಧರ (ನಾ). ೧. ಬೆಟ್ಟ; ಪರ್ವತ: ಊರ್ವೀಧರಂಗಳೆಲ್ಲಕ್ಕ 
ಧಿಕತರಮಪ್ಪ ಸಾರ್ವಭೌಮನ ಬಿಲ್ಲ ಮಾಡಿ (ವೀಕೈಪು. ೨-೧೧-೧). 
೨. ಆದಿಶೇಷ. \[< ಸೆಂ. ಉರ್ವಿೀಧರ] ಹ 
ಊರು "ಉರ್ವು,' ನೋ. 
ಲೂರ್ವೆಲಿ (ನಾ). ಊರ ಸುತ್ತಲಿನ ಬೇಲಿ: 
` ಊರ್ವೆೇಲಿ (ಶಮದ. ೧೮೪ ಪ್ರಯೋ). [ಊರ್‌ + ಬೇಲಿ] 
ಊಲೆ, (ನಾ). ಒರಲೆ; ಗೆದ್ದಲು (?) : ಇಂಗರಕ್ಕೂಲೆಗಳ್‌ ಮುಟ್ಟ 
ಜೀವಿಪುದೆ ರಣರಂಗದಲಿ ಗುರುಗಳಂ ತೊಡಕಿ ಬಾಳ್ವವ ಪರದವಂಗದಲಿ 


ದ್ವಿತ್ವಕ್ಕೆ- ನೀರ್ಗಿಚ್ಚು, 


ಕಾಣೆ (ತುರಂಗ. ೫೮-೪೬). [€. ಒಲೆ?) 
ಊಲ್ಕೆ (ನಾ). ದುಃಖ; ಸಂತಾಪ; ನೋವು: ಅವನ ಮನದೂಲೆ 
ತವಿಸುವುದೆ ನಿನ್ನಯ ಧರ್ಮ (ಹೆಬ್ಬೆರ. ೭೩-೧೧೯). . [ಆ ಸೆಂ. ಶೂಲ] 


ಊವಾಳ್‌, (ನಾ). ನಡುವಣ ಆಳು; ಮನುಷ್ಯ. 
[ಉೃ (£ ಉದು) * ಆಳ] 


ಊನಾಳ್ಕ್‌ 


ಊನಾಳ್ಕ್‌ (ನಾ). ನಡುವಣ ಕತ್ತಿ. [ಊೃ (ಆ ಉದು) * ಬಾಳ್‌] 

ಊಹ (ನಾ). ಉಪ್ಪುಭೂಮಿ ; ಚೌಳುನೆಲ; ಸೌಳುನೆಲ. [ಸಂ.] 

ಊಹಷಣ (ನಾ). ಕರಿಯ ಮೆಣಸು: “ವೇಲನಂ, ಮರಿಚಂ, ಊಸಣಂ 
-ಈ ೩ ಮೆಣ[ಳ]ಸು  (ಹಲಾಯು. ೧೦೧-೪೬೨) ; “ಊಸಣ [ಪಾಕಾಂ. 
ರೆಮದಾ ಮರಿಚಮೆನಲು ಮೆಣಸಕ್ಕು” (ಮಂಗರಾ. ೪೧-೩೬). 

[Aಂ.] 

ಊಸಷಣೆ (ನಾ). “ಹಿಪ್ಪಲಿ (ಗಂಗಾಮ. ೪೮).  [ಸಂ.-ಊಷಣಾ] 

ಊಹರ (ನಾ). - ಊಷ : “ಈರೆಣಂ, ಊಸರಃ -ಈ ೨ ಸೌಳುಮಣ್ಣು 
(ಳ್ಳ ಭೂಮಿ) ಯೆಂಬುದು * (ಹಲಾಯು. ೨೬-೩) ; ಆ ಪೊಲ್ಡ ಟಕೆ 
ಯೊಳ್‌' ಕಣ್ಣೆಆಕದತ್ತೂಸರ ಶಯ್ಕಾಧೂಮ್ರರೋಮ ಹರಿಣಸಮೂಹಂ 
(ಕಾದಂಪೂ. ೧೪೮). [ಸೆಂ.] 

ಊಹರಕ್ಷೇತ್ರ (ನಾ). ಉಪ್ಪುನೆಲ; ಚೌಳುಭೂಮಿ : “ಊಸರ 
ಕ್ಷೇತ್ರ” ಅಂದರೆ ಚೌಳುಭೂಮಿ (ಭೂಗೋಳ. ೧೧). [ಊಷರ ಕ್ಷೇತ್ರ] 

ಊಹಸರಭೂಮಿ. (ನಾ). - ಊಷರಕ್ಷೇತ್ರ: ಕಣ್ಣಿಲ್ಲದ ಮನುಜ 
ರಂತೆಯುಂ ಊಸರಭೂಮಿಯಂತೆಯುಂ (ಭಾರಶಾಂ. ೭೦-೫೨೪). 

.[(ಊಸರ * ಭೂಮಿ] 

ಊಹಸರಾಂಬು (ನಾ). ಚೌಳು ನೆಲದ ನೀರು; ಉಪ್ಪುನೀರು; ಸೌಳು 

ನೀರು: ಸೊದೆಯಂ ಮಾಣ್ಣೂಪರಾಂಬುವಂ ಕಾಮಿಪರೇ (ಎಷ್ಣುಪು. 


೧-೧೮). [ಊಸ್ಸರ + ಅಂಬ್ಯು) 


ಊಹರು (ನಾ). - ಊಷ : “ಊರ್ಮ -ಊನಸರು,: ಉಪ್ಪ್ಪುಮಣ್ಣುಗ | 


(ಓಷಧಿ. ೧೭). [<:ಸೆಂ. ಊಸರ] 

ಊಸ್ಮ, ಊಷ್ಮೆ(ನಾ). ೧. ಶಾಖ; ಕಾವು; ತಾಪ. ೨. ಬೇಸಗೆಯ 
ಕಾಲ: ಊಸ್ಮದ ಒಆತೆಯಂತೆ, ಉರಿಯ ನೆಳಲಂತೆ. ., ಸುಳಿವ ಸಿದ್ಧ 
ಸೋಮನಾಥ ನಿಮ್ಮ ಶರಣ (ವಚ ಸಂ. ೪೭೨-೧೬೪). ೩. [ವ್ಯಾಕ] 
ಶ,ಷ್ಕಸ್ಯಹಎಂಬ ವರ್ಣಗಳು: ಶಷಸಹಗಳೂಷ್ಮಗಳು (ಹೊನುಗ. 
೩-೪). ೪. ತೇಜಸ್ವಿ.. ೩, ೪: ಅಖಿಲ, ವರ್ಣನಿತಾನದೊಳ್‌ ಲೋಪ 
ಕೃತ್ಕಮಂ ನೆಗಳದೊಪ್ಪುವನೂಸ್ಮ ತಾನು (ಸದ್ಮರಾ. ೨-೭೫). ಊಪ್ಮೆ : 
೧. ಬತ್ತಿದುದಧಿಯೊಳುರಿಮಣಲು ಮಾಣಿಕವ ಹುರಿದುದು ಚಕ್ರದೂಷ್ಮೆ 
ಯಲಿ (ಕುವ್ಯಾಭೀ. ೬-೩೩). [ಆ ಸಂ, ಊಹಷ್ಮ್ಮನ್‌] 

ಊಷ್ಮತೃಷ್ಣೆ (ನಾ). ಬೇಗೆಯಿಂದಾದ ಬಾಯಾರಿಕೆ, ದಾಹ (?): 
ಊಸ್ಮತೃಸ್ಲೆ (ಪಾಕಾಂ. ಉಪ್ಮತೃಷೆ, ಉಪ್ಪ ತೃಷೆ] ಘನವಾಗಿ ಕಡಲೇಳು 
ಸಮುದ್ರವ ಕುಡಿದು ನೀರಡಸಿದಾತ ಅಜಲುಗೊಂಡು ಬೆಅಗಾದ (ಅವಚಂ. 
೫-೧೮). [ಊಹಸ್ಕ, + ತೃಷ್ಣೆ) 

ಊಹಷ್ಮಧ್ವನಿ (ನಾ). ಶೈ ಷೈ ಸಗಳ ಧ್ವನಿ. [ಊಸ್ಮ + ಧ್ವನಿ] 

ಊಷ್ಮೆ "ಊಷ್ಮ? ನೋ. 

ಊಹ್ಮೋಚ್ಚಾರ (ನಾ). ಶ್ರ, ಷ, ಸ್ಪಗಳ ಉಚ್ಚಾರ. 

[ಊಸ್ಮ * ಉಚ್ಚಾರ] ` 

ಊಸರವಳ್ಳಿ, ಊಸುರವಳ್ಳಿ, ಊಸುರುವಳ್ಳಿ (ನಾ). ಕ್ಷಣಕ್ಷಣಕ್ಕೂ 
ಬಣ್ಣ ಬದಲಾಯಿಸುವ ಹಾವುರಾಣಿ ಜಾತಿಗೆ ಸೇರಿದ ಪ್ರಾಣಿ; 
ಓತೀಕೇತ; ಗೋಸುಂಬೆ: ಉಡುಪಿನ ಭಾವದಲ್ಲಿ ಹಡೆದರೆಮ್ಮವರು 
ಊಸರವಳ್ಳಿಯಂತೆ ಎನ್ನಿರವು (ಬಸವ. ೨೯೨); ಮಿಗೆ ನಚ್ಚಲಾಗದೂಸರ 
ವಳ್ಳಿಗಳ ತೆಜದೆ ಸೊಗಸಿನಿಂದೊಂದು ತೆಜನಪ್ಪರ್‌ (ಆರಾಚ. ೫-೪೬); 
ನಿಮಿಷ ನಿಮಿಷಕ ಮೊಡಲಬಣ್ಣ ಗಳ ತೋರಿಪೂಸರವಳ್ಳಿ ಯಂತೇನು 
ಬೊಮ್ಮಂ? (ಮ್ಹಂಕುಕ. ೩೮). ಊಸುರಪಳ್ಳಿ: ಒಂದೆ ಹಕೆಯವು 
ರೂಪು ಜಾತಿಗಳೆಂದು ಭಾವಿಸಲಿಲ್ಲ ತಾವೊಂದೊಂದು ಪರಿಯಾ 
ಗಿಪ್ಪರೂಸುರೆ[ಸಾಕಾಂ. ರು]ನಳ್ಳಿ ಗಳ ತೆಜದಿ (ಬಸಪು. ೪೦-೭೪). 


೧೦೨೬ 


0 


80 


33 


40 


45 


ಊಹಿಸಿ 


ಊಸುರುವಳ್ಳಿ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. 
[ಊಸರ್ಯ (ಆ ಸಂ. ಧೂಸರ) + ಪಳ್ಳಿ 
ಊಸರನೆಲ್ಲಿ] 
ಊಸಿಸು (ಕ್ರಿ). ನೇವರಿಸು; ಸವರು (?): ಉಸುರದಿರಲ್ಕೆ ಕಂಡು 
ತಾಪಯೇತರ ಚಿಂತೆಯೆನುತ್ತ ಗಲ್ಲಮನಸವಸದಿಂದಲೂಸಿಸುತ ಕಂಬ 
ನಿಯಂ ತೊಡೆವುತ್ತ ಮುದ್ದಿಡುತ್ತ (ನಳವಿ. ೬೦). [ಊಸ್ಕು * -ಇಸ್ಕು] 

ಊಸು, (ಕ್ರಿ). ಸವರು; ನೇವರಿಸು (?). "ಊಸಿಸು? ಪರಾ. 

[ಆ ಪೂಸು?] 

ಊಸ್ಕು (ಕ್ರಿ). ಹಳಸು; ಕೆಟ್ಟುಹೋಗು : ಉಪವಾಸಕ್ಕೆ ಬಾಯಿ 

ಊಸಿ ಅಳಿವುದಜಕಿಂದಂ (ಪಸಾರ. ೯೦-೨೦). 
[4 ತಮಿ. ಊಶು] 

ಊಸ್ಕು (ನಾ). ಅಷ್ಟು, ಇಷ್ಟು ಎಂಬರ್ಥದ ಆಸು ಈಸುಗಳ ನಡು 
ವಣ ಪ್ರಮಾಣ: ಈಸು, ಊಸು, ಏಸು (ಶಬ್ದಾನು. ೪೪೧ ವ್ಯಾಖ್ಯಾನ). 
"ಆಸ್ಕು?, "ಈಸ್ಕು' ಪರಾ. [?) 

ಊಸುರವಳ್ಳಿ "ಊಸರವಳ್ಳಿ' ನೋ. 

ಊಸುರುವಳ್ಳಿ "ಊಸರವಳ್ಳಿ? ನೋ. 

ಊಹ (ನಾ). ಅನುಮಾನಿಸಿ ತಿಳಿಯುವ ಕ್ರಮ; ತರ್ಕ; ಊಹೆ: 
*ಊಹಃ, ತರ್ಕ ಅನುಮಾನೋಕ್ತಿಃ ಈ ೩ ತರ್ಕದ ಪೆಸರ್‌* 
(ಹಲಾಯು. ೩-೧೦);. ಅಕಾರಾಂತಕ್ಕೆ - ವಧ... ಊಹ, ಅಳಕೆ 
ಎಂಬಿವು (ಶಮದ. ೮೩ ಪ್ರಯೋ). [Ao.] 

ಊಹನೀಯ (ಗು). ಊಹಿಸಲ್ಪಡಬಹುದಾದ : ಊಹ್ಮ, ಊಹನಂ, 
ಊಹನೀಯಂ, ಊಹ್ಮಂ (ಕಾಶಕೃ. ೧೨೪). [ಸಂ.] 

ಊಹನೆ (ನಾ). - ಊಹೆ: ಅವನು ಎಲ್ಲಿಯೋ ಸತ್ತಿರಬೇಕೆಂದು ಪತ್ರಿಕೆ 
ಗಳ ಊಹನೆ (ನಿಷ್ಕಾಮ. ೧೩೫). [ಸೆಂ. ಊಹನ] 

ಊಹಾತೀತ (ಗು). ಊಹೆಗೆ ಎಟುಕದ, ನಿಲುಕದ: ಪರಹಿತಕ್ಕಾಗಿ 
ಸ್ವಹಿತವನ್ನು ಬಲಿಗೊಡು ವ ಭಾವನೆ ಊಹಾತೀತವಾಗಿ ಕಾಣುತ್ತದೆ 
(ಪುನರು. ೨೯೧). [ಊಹ + ಆತೀತ] 

ಊಹಾಪೋಹ (ನಾ). ೧. ತರ್ಕ ಮತ್ತು ವಿತರ್ಕ: ಮತಿಯುತರು 
ನಾಲ್ವರಿಂ ಬೆರಸುತೂಹಾಪೋಹ ತತಿಗಳಂ ತಿಳಿದಾತ್ಮಬಲ ಪರಬಲಗಳಂ 
(ವೆ.7ಕಾರಾ. ೬-೨೬-೨೯). ೨. ಕೇವಲ ಊಹೆ: ಕಾಡಿನಲ್ಲಿ ಸೌದೆ 
ಕಡಿಯುನವನು ತಂದ ಸುದ್ದಿ ಜನರ ಊಹಾಪೋಹಗಳನ್ನು ಮತ್ತೆ ಕೆರಳಿ 
ಸಿತು (ಸಿಡಿಲು. ೨೩) [ಊಹ + ಅಪೋಹ,] 

ಊಹಾಪೋಹಜ್ಞಾನ (ನಾ). ತರ್ಕ ವಿತರ್ಕದಿಂದಾದ ಜ್ಞಾನ: 
ನನಗಾದರೋ ಪತ್ತೆ ದಾರರ ಊಹಾಪೋಹಜ್ಞಾನವಾಗಲಿ, ಕಲಾಕೌಶಲವಾ 
ಗಲಿ... ಗೊತ್ತಾಗುವುದಿಲ್ಲ (ಬೆನ್ನ ಬೇ. ೧೧೩). 

[ಊಹಾಪೋಹ + ಜ್ಞಾನ] 

ಊಹಾಪೋಹೆ (ನಾ). - ಊಹಾಪೋಹ: ಆ ವಿಷಯದಲ್ಲಿ ಊಹಾ 
ಪೋಹೆಗಳು ಎದ್ದಿವೆ (ರೂಢಿ). (ಸಂ. ಊಹಾಪೋಹ] 

ಊಹಾಬಲ (ನಾ). ಊಹೆಮಾಡುವ ಶಕ್ತಿ, ಸಾಮರ್ಥ್ಯ : ಅಳವಿ 
ಯಲಿ ಪರಿನಿಡಿಯಲೂಹಾಬಲದಲವಧಾನದಲಿ ಶಸ್ತ್ರಾವಳಿಯ ಸಾಂಗೋ 
ಪಾಂಗಶ್ರಮವನು ತೋಣಕಿದನು ಪಾರ್ಥ (ಕುವ್ಕಾಅ. ೭-೪೧). 

[ಸೆಂ.]. 

ಊಹಿತ (ಗು). ಊಹಿಸಲ್ಪಟ್ಟ; ತರ್ಕಿಸಿದ. [ಸಂ.1 

ಊಹಿನಿ (ನಾ). ಗುಂಪು; ಒಂದು ಕ್ರಮದಲ್ಲಿ ವ್ಯವಸ್ಥೆ ಗೊಳಿಸಿದ 
ಸಮೂಹ, "ಅಕ್ಷೌಜಣಿ' ಸರಾ, (ಸಂ. ಊಹಿನೀ] 


(€ ಪಲ್ಲಿ). / ತೆಲು, 


ಊಹಿಸು 


ಊಹಿಸು (ಕ್ರಿ). ತರ್ಕಿಸು; ಅನುಮಾನಿಸು: ಊಹಿಪಡೆಯಾಂ ಭಕ್ತ 
ದೇಹಿಕದೇಹನಪ್ಪ ಪ್ಪಪ್ಪೆನಿದು ಸಂದೇಹಮೇ (ಬಸಪು. ೧-೬೩); ಮೋಹಾ 
ಗಮಸಿದ್ಧಾಂತದ ಗಣಿತಮನೂಹಿಸಿ ಗುಣಿಯಿಸಬೇಕೆಂದೆನುತ (ಜಯಕಾ. 
೩-೩೫); ಊಹಿಸೆ ಕಡುಚೆಲ್ವ ಚಿತ್ರಮಂಟಿಪ ಸನ್ನಾಹದೆ ಮೆಜಕಿದುವೇ 
ವೇಳ್ವೆ (ಕಂನನಿ. ೭-೮೭); ಆನೇಕ ವರ್ಷಗಳವರೆಗೆ “ಬಿ ಜೀವಾತು 
ಒಂದೇ ಜೀವಾತೆಂದು ಊಹಿಸಲಾಗಿತ್ತು (ಅಡುಸೌ. ೬೧). 

[ಊಹನ್ಯ + -ಇಸ್ಕು] 
ಊಹಿಸುಹ (ನಾ). ಊಹೆ ಮಾಡುವುದು; ತರ್ಕಿಸುವುದು (+). 
[ಊಹಿಸು + -ಹೃ] 

ಊಹು "ಉಃ? ನೋ. 

ಊಹೆ (ನಾ). ಅನುಮಾನಿಸುವುದು; ತರ್ಕ: ಊಹೆ ಕೊಂಬುದೆ ಕಪಟ 
ದಿಂದವಗಾಹಿಸುವೆ ಸಾಕಿನ್ನು ಮೆಲಲಣ ಗಾಹುಗತಕಗಳೆಮ್ಮೊಳೆಂದರು 
ಜಜಕಿದು ಸೌಬಲನ (ಕುವ್ಯಾಸ. ೧೪-೨೦) ; ತನ್ನ ಊಹೆಯಂತೆಯೇ 
ಎಲ್ಲವೂ ನಡೆದುದನ್ನ ಕಣ್ಣಾರೆ ಕಂಡಂತಾಯಿತು (ಕೃದೇವ. ೧೫). 

[ಸಂ. ಊಹ] 

ಊಹೆಕೆಡ್ಡಿ (ನಾ). (ನೀರು ಅಥವಾ ಖನಿಜಗಳನ್ನು ಕಂಡು ಹಿಡಿ 
ಯಲು) ಊಹೆಗಾಗಿ ಉಪಯೋಗಿಸುವ ಕಡ್ಡಿ, ಕೋಲು: 
ನೆಲದೊಳಗೆ ಅಡಗಿರುವ ನೀರನ್ನಾಗಲಿ ಖನಿಜಗಳನ್ನಾ ಗಲಿ ಊಹೆ 
ಕಡ್ಡಿಯ ಮೂಲಕ ಹುಡುಕುವುದು (ಏಂ. ಇಂಕನಿ). 

[ಊಹೆ + ಕಡ್ಡಿ] 

ಊಹೆಗೆಡು (ಕ್ರಿ). ವಿಚಾರ ಶೂನ್ಯವಾಗು; ದಿಕ್ಕುತೋಚದಿರು: 
ಆಟದಲ್ಲಿ ಶಕುನಿಗೆ ಕೇಳಿಕೊಂಡ ದಾಯಗಳು ಬಿದ್ದುವು, ಧರ್ಮರಾಯನು 
ಊಹೆಗೆಟ್ಟನು (ರಾಜಸೂ. ೯೫). [ಊಹೆ + ಕೆಡು] 

ಊಹೆದೆಗಹು (ನಾ). ವಿಚಾರ ಶೂನ್ಯವಾಗುವಿಕೆ; ದಿಕ್ಕುತೋಚ 
ದಿರುವಿಕೆ: ಊಹೆದೆಗಿನ ಕಂ ಬನಿ ಯ ತನಿಮೋಹರದ ಘನಶೋಕ 
ವಹ್ನಿಯ ಮೇಹುಗಾಡಿನ ಮನದ ಕೌರವನಿತ್ತನೋಲಗವ (ಕನ್ಯಾ ದ್ರೋ. 
ಎ [ಊಹೆ + ತೆಗಹು] 

ಊಹೆಮಿಗು (ಕ್ರಿ). ಊಹೆಗೆ ಮಾಲು: ಊಹೆಮಿಕ್ಕ ಯುಕ್ತಿಯಿಂ 
ನುಣ್ಣನಪ್ಪ ಜಾಣ್ಮೆಯಿಂ (ಅಂಕಿಗೊ. ೩-೪೯). [ಊಹೆ * ಮಿಗು) 

ಊಹ್ಯ (ಗು). ಊಹೆಮಾಡಬಹುದಾದ; ಅನುಮಾನಿಸತ ಕ್ಸೃ: 
ಊಹ್ಮ ಅಥವಾ ಮಿಥ್ಯ (imaginary) ಸಂಖ್ಯೆಗಳನ್ನು ನೊಟ್ಟಿ ಮೊದಲು 
ಕಲ್ಪಿಸಿ, ಉಸಯೋಗಿಸಿದವನು ಕಾರ್ಡಾನ್‌ (ಗಣಿಚ. ೯೮). [ಸಂ.] 

ಊಳ್‌,, ಊಳ್ಳು (ಕ್ರಿ). ೧. ಗಟ್ಟಿಯಾಗಿ ಕೂಗು ; ಧ್ವನಿಮಾಡು; 
ಕಿರುಚು ; ಬೊಬ್ಬಿಡು: ಮುಳಿವಳಿಲಕಿಪ್ಪಳಟ್ವ ಳೆರ್ದೆಯಂ ಬಡಿವಳ್‌ 
ಫುರುಡಿಪ್ಪಳೂಳ್ತಳ್‌ (ಕಾವ್ಯಸಾ. ೯೯೩ ಶೂದ್ರಕ) ; ಮರುಳ್ಳೊಂಡ 
ವೊಲೂಳ್ವ ಬಗ್ಗಿಸುವ ಚೇಗಡೊಳಾ ಕಟಕಂಗಳೆಯ್ದೆ ಕೆಯ್ಯೊಂಡುವು 
ಸಚ ದುಗ್ಧಪಯೋಧಿಗಭೀರನಾದಮಂ (ಪಂಪಛಾ. ೧೦-೪೯) ; 

ಮ್ರಭೀಕರಮಂ ಬಿಚ್ಚನೆ ಬಿಟ್ಟು ಕಣ್ಣನೆರಡುಂ ನೀಳಂಬಿಸುತ್ತೂ ಳ್ದೊ 

ಡಂಬರದೊಳ್‌ ನಿಂದು ಗಜಬ್ರ ಹಗಗ ಜೀಯಯ್ಯ ಭಾಪ್ಪೆ ದು 
ಜೀಂಕರಿಸನ್ನಂ ವನದಂತಿ ಪೋರ್ದುದು-(ಶಾಂತಿಪು. ಸೂ. ಎರಡು 
ಸಂಜೆಯೊಳಂ ಮೃಗಪಕ್ಷಿಗಳ್‌' ನೆರೆದು ದೀಪ್ತದೊಳೂಳೆ (ಲೋಕೊ ಸ. 
೪-೬೧) ; ಬಂದೂಳ್ವ ಬೆರ್ಚಿಸುವ ಚಪಳ ಕಪಿಗಲ್ಲಾಡಿ (ಪಷ್ಪಪು. ೨-೪೪); 
ಕವಕ್ಕವ ಎಲೆಎಲೆ ಉಉಊ ಪುಗಲ್‌' ಪುಗಲೆಂದೊಚ್ಚತಮೂಳ್ವ ಕೋಗಿ 
ಫಡ ೬೧ ಪ್ರಯೋ); ತಾಳ ಮೃದಂಗ ಕಾಹಳ ರವಂ ಪದೆ 
ದೂಳ್ವ ಪಿಶಾಚಕೋಟ ಭೀತಾಳರ ಬೊಬ್ಬೆ (ಕು ೫-೩). ೨. ದೂರ 
ದಿಂದ ಕರೆ, ಕೂಗು: “ಊಳ್‌ - ಧೂರಾಧಾಹ್ಯಾನೇ (ಶಮಧಾ). 


೧೦೨೭ 


10 


20 


40 


45 


ಊಳ್ಳಿ 
&. (ನಾಯಿ ನರಿಗಳು) ಕೂಗು: ಆಕಾಶಕ್ಕೆ ಬಾಯಂ ತೆಜ್‌ದೊಳ್ಳೆ 
ಬಳ್ಳುಗಳುಮಂ (ಪಂಪಭಾ. ೧೩-೫೬ ವ); ಉದಯದೊಳೂರ ನಟ್ಟ ನಡು 
ವಿರ್ದಿನನತ್ತಲೆ ದಿಟ್ಟಗೊಟ್ಟು ಮಾಣದೆ ಶುನಕಂಗಳೂಳ್ಡೊಡವನೀಪತಿ 
ಗಳ್ಳುಮಪಾಯಂ (ಲೋಕೋಸ. ೧೨-೩೧) ; ದೆಸೆದೆಸೆಯೊಳಸದಳಂ ಮಸಗಿ 
ಮಾಣದೂಳ್ವ ಬಳ್ಳುಗಳಳವಿಗಳಿದ ಕರ್ಕಶರವಂಗಳೊಡನೆ (ವರ್ಧ೯ ಪು. 
೮-೪೦ ವ); ಮುಂದಡ್ಡಗಟ್ಟ ನರಿಯೂಳ್ಗುವು (ಚಿ ಬಪು, ೩೫-೧೮); 
ಬಸದಿಯೊಳೂಳ್ವ ಬಳ್ಳುಗಳಂತೆ ಕೂಗಿಡುತ್ತಂ (ವೃಷವಿ. ೩೫-೫೫ ವ). 
೪. (ಆಲಂ) ನಿಂದಿಸು; ತೆಗಳು ; ದೂಹಿಸು; ಬಯ್ಯು : ಭಂಡಗವಿ 
ಬಣಗುಗವಿಗಳ ಕೊಂಡುಂ ಕೊನೆದೂಳುತಿರ್ಪ ಕುಳೆನಿಗಳಂ (ಛಂದೋಂಬು. 
೧-೨೬ ಅಡಿಟ) ; ಶಿವಭಕ್ತರದಂ ಮಜಕಿಯಿ ಸಿ ಶಿವನಭನಂ ಜನಕರಾರು 
ಮಿಲ್ಲೆಂದೂಳ್ವರ್‌ (ಸ ಮ ಪ. ೮-೩೦); ಅದನಜ್ಞ್ಞಾನಿ ಜನಂಗಳ್‌ ಪದೆ 
ದೂಳ್ವರ್‌ (ಸೀಮಿಷು. ೭-೮೧) ; ಗಾಂಪರಿರದೂಳಿದೊಡೇಂ (ಉ ದೃ ಟಿ 

೧-೧೭) ; ಮುಜಕಿದುದು ಕೆಳದಿಯ ಪಡೆ ತೆಜನಜಕಿಯದೆ ಮುನ್ನೂಳ್ಡ 
ಚೆನ್ನಬಸವನ ಪಲ್ಲುಂ (ಅಪ್ರತಿ. ೫೫-೧೧). ೫; (ಆಲಂ) ಅರ್ಥಹೀನ 
ವಾದ ಮಾತನ್ನು ಹೇಳು; ಹುರುಳಿಲ್ಲದೆ ಮಾತಾಡು ; ಒದರು : 
ಆದಿಶಿವನಂ ಬಿಟ್ಟು ದುರ್ಭ್ರ್ರಾಂತಿಯಿಂದೆ ವಿಷ್ಮ್ವಾದಿಗಳ್‌ ಪರತತ್ರ್ವವೆಂದು 
ಪೇಳ್ವವು ಸಕಲ ನೇದಂಗಳೆಂದೂಳ್ವರರೆಬರ್‌ (ಪದ್ಮ ರಾ. ೧೦-೨೭೬೪); 
ಬಬ್ಲವರಾದೊಡಮೇನೊ ಕೆಲರ್‌ ತಾಮಭ್ಲದೆ ತಮ್ಮೂಳ್ಡಾ ಮಾ ತಲ್ಲದೆ 
ಸಲ್ಲದು ಸರ್ವರ್ಗೆನುತಂ ಮತ್ತಿನ ಮಾನ್ಯರೊರೆದ ಕೃತಿಯ ಸಲ್ಲಲಿತಮನೇ 
ನೆನ್ನದೆ ತಮ್ಮ! ಯ ಬಲ್ಲತನವನೇ ಮೆಜಕೆವಣ್ಣಂಗಳ (ಜಯಕಾ. ೧-೧೭) ; 
ಉತ್ತ ಹಟ ಮೊಗಂ ಬೆಮರ್ದು ಕಂಗೆಟ್ಟೂಳ್ಳ ಕ್ವ ಖೂಳ ಕುಕವಿಯ 
ಕಾವ್ಯದಂತಿಲ್ಲ ಖಂಡಶರ್ಕರೆಯಿನಿದಿಗಿನಿದುಮಾಗಿ (4 ಬಪು. ೧-೩೫). 
ಊಳ್ಳು : ೧. ಊಳಿದುವು ಪೆರ್ಗಹಳೆಗಳು . . . ಶಂಖಗಳೂಳಿದುವು 
ಶಂಕರನ ಸರಸ ಹಡೊಳಗೆ (ಶಂಕದಾ. ೨-೫೩) ; ಹಿತನು ರತ್ನಾಕರ ಲಕ್ಷ್ಮಿ 
ಸಹೋದರಿ ಆದರು ಶಂಖದ ನಿಲವು ಭಿಕ್ಷೆಯೊಳೂಳು ವುದಾಯಿಕಿದಚ್ಚ ರಿ 
(ಇಂಚಾಪ. ೮೯-೩೩). ೩ ಶೂಲಿಯಲಿ ಗರ್ಪಿಸಿ ಮಹೀಧರಮೂಲದಲಿ 
ಕೈಸಿಕ್ಕಿ ನಾಯವೊಲೂಳಿದನ ತಾನೀತನಲ್ಲವೆ (ತೊ ರ ರಾ. ೬-೧೦-೫೦) ; 
ನರಕದೊಳು ನಾಯಾಗಿ ಬಿಲ್ಲೇಶ` ಚೊಮ್ಮಯ್ಕ ಗುರುಸಿದ್ಧರಾಮನಾಥಂ 
ಸುಳಿಯೆ ಕಂಡೂಳೆ ಕರುಣದಿಂ ಕೈನೀಡೆ (ಸಂಗಿರಾ. ೧೦-೨೬); ವೇದಾಗೆ 


- ಮಕಿಗಳಿಂಗಿತವಜಕಿಯದೂಳುತ್ತೆ ಕಾಗೆನರಿಗಳ ಮಾಳ್ಕೆಯಿ ೦ (ಸಿದ್ಧೇಪು. 


೮-೩೭); ಕತ್ತಲೆಯ ಮಜಕಿ ಗೆಯ್ದು ಬೊಗಡುಬಾಯಿಂದಲೂಳುತ್ತೆ 
ತನ್ನಿಚ್ಚಿಬಂದಂತೆ ನಾಯ್ಸರಕೆಂದೊಡಿತ್ತ್ವ ಬಾ ಜಾಣಯೆಂಬಾ ಹಣ್ಣುಮುದು 
ಸೂಳೆಯರೆಸೆದರು(ಜೆಬಪು.೧೦-೭೬).೫. ದುಷ್ಕ ನಿಯೂಳುತ್ತಿ ರಲೇನಾನುಂ 
ಶಬ್ದಂ ದೊರೆಕೊಂಡೆಸಗಿದೊಡೆ ಕವಿತೆಯಕ್ಕುಮೇ (ದಿವ್ಯಸೂ. ೧-೩೮). 

ಊಳೂಳು (ದ್ವಿರುಕ್ತಿ) : ಕಾರಿದ್ದನುಂಡು ಕಪ್ಪರವೆತ್ತು ಕೈಯೊಳು 
ಕೇರಿಕೇರಿಯೊಳಳುತಳುತೆ ಊರೂರದೇ ನರ್ಗೆ ಊಳೂಳುತಿರುತಿರ್ಪ 
ಮೂಳರ ಮುಜಆಕಿದೋವು ರಂಗ (ಶತಸಾಂ. ೧೧-೬೧). 

[ದೇ. ॥ ತಮಿ. ಊಳ್ಳೆ ; ಮಲ. ಊಳಿ, ಓಳಿ- ನಾಯಿ ಅಥವಾ 
ನರಿಯ ಕೂಗು ; ತೆಲು. ಊಪಿ- ನರಿಯ ಕೂಗು] 


ಊಳ್ಳ್‌, ಊಳ್ಳು (ನಾ). ೧. (ಗಟ್ಟಿಯಾಗಿ) ಅರಚುವುದು ; ಕೂಗು 


ವುದು. ಊಳ್ಕು : ೨. ನಾಯಿ ನರಿಗಳ ಧ್ವನಿ: ನನ್ನ ಅಳು ನರಿಗಳ 
ಊಳಿನ ಮಧ್ಯೆ ಮುಳುಗಿಹೋಗಿದ್ದು ನನ್ನ ತಪ್ಪಲ್ಲ (ಹೊಸಕ್ತಿ, ೧೨೩). 
[ಆ ಊಳ್‌,]. 


ಊಳ್ಳಿ (ನಾ). ಮರೆ; ತಡಿಕೆ (?) : ಪೊಲನನೆಲ್ಲರುಮೈದಿ ಬಿಲ್ಲರ ನಿಲಿಸಿ 


ಕಳಿವನು ಕಟ್ಟ ಮರ ಮೆಟ್ಟೊಲೆಯದೇಜಕಿಯೆ ಸಾತೆಯನು ಸಿಂದೂಳಿಗಳ 
ಕಟ್ಟ (ಸಾಳ್ವ. ೫-೨೪). [< ಉಳ್ಳಿ] 


ಊಳ್ಳಿ 


ಊಳ್ಳಿ (ನಾ). ಕೊಳೆ; ಕಸ; ದುರ್ಗಂಧ : ಪಾಲೆಜಕಿದರುರಗ ನಿರ್ವಿಷವೆ 
ಕಸ್ತೂರಿಯೊಳಿರ್ದೂಳಿ ಗಂಧಮೆ (ತಿರುಶ. ೭-೫೭). 
(ಜೀ. ॥ ತಮಿ. ಮಲ. ಊಟಲ್‌ - ಕೊಳ್ಳೆ ಕಸ; ಊ್ಳಿ 
ದುರ್ವಾಸನೆ, ದುರ್ಗಂಧ] 
ಊಳಿಕ್ಕು (ಕ್ರಿ). ಕೂಗಿಕೊ; ಅರಚಿಕೊಳ್ಳು : 
೪ಕೆ ಗುರ್ದುವುದುಂ ( ಸುಕುಮಾ. ೧೧-೪೭ ವ). 
ಊಳಿಗ "ಊಟಾಗ' ನೋ. | 
ಊಳಿಗಗಿತ್ತಿ (ನಾ). ಊಳಿಗದವಳು ; ಕೆಲಸದವಳು; ಸೇವಕಿ; 
ದಾಸಿ. [ಊಳಿಗ (ಆ ಊಟ್‌ಗ) +-ಗಿತ್ತಿ] 
ಊಳಿಗಗುಡು (ಕ್ರಿ). - ಊಳಿಗಗೈ : ಶಂಖಚಕ್ರ ಕಣ್ಣೀರವಾದಿ ಬಿರುದು 
ಗಳು ಮುಂತಾದುವನ್ನ ಹಿಡಿದು ಹ * ರಂಜಿಸುತ್ತಿರುವ 
ಸೇವಾಜನರ ಒಡ್ಡಣಿ (ಬೆಟ್ಟಅ. ೩೦-೧೦). 
[ಊಳಿಗ (€ ಊಬಕಗ) + ಕುಡ್ಕು (ಆ ಕೊಡು)) 
ಊಳಿಗಗೈ (ಕ್ರಿ). ಕೆಲಸಮಾಡು; ಸೇವೆಮಾಡು; ಚಾಕರಿ 
ಮಾಡು: ಕುಂಚ ಕನ್ನಡಿ ಗಿಂಡಿ ಬಿಜ್ಜಣಿಗೆಗಳ ಪಿಡಿದೂಳಿಗಗೈವ ಬಿಂಕ 
ಗಾತಿಯರಾ ಪೊಡವಿಯಾಣ್ಮನ ಪೊದ್ದಿಹರು (ಹದಿಬ. ೧-೧೬). 

[ಊಳಿಗೆ (ಆ ಊರಗ) + ಗೈ (£ ಕೆಯ್‌,)] 
ಊಳಿಗತನ (ನಾ). ಸೇವಕತನ; ಜೀತಗಾರಿಕೆ: ದಾಜೀಬಾನು 
ನಮ್ಮ ಮನೆಯ ಊಳಿಗತನವನ್ನು ವಹಿಸಿದ್ದನಂತೆ (ಹೂಬಸಿ. ೨೯). 
[ಊಳಿಗ (೮ ಊಚಾಗ) + -ತನ] 


ಅಸಿಪತ್ರವನದೊಳೂ 
[ಊಳ್‌ + ಇಕ್ಕು] 


೧೦೨೮ 


3 


ಊಳಿಗೆಮಾನ್ಯ (ನಾ). ಊಳಿಗಕ್ಕಾಗಿ ಬಿಟ್ಟ ಮಾನ್ಯ; ಸೇವೆಗಾಗಿ] 


ಬಿಟ್ಟಿ ಉಂಬಳಿ: ಸಕಲ ಸ್ವಾಮ್ಮವನೂ ಊಳಿಗಮಾನ್ಯದ ಅರೆವಾಸಿ 
ಯನ್ನೂ ಕೂಡಾ . . . ಸುಖದಿಂದ ಅನುಭವಿಸಿಕೊಂಡು ಬಹರು (ಎಕ. 
x1೪, ಮೈಸೂರು. ೧೧೫-೪೧೫ ; 1674) ; ಗ್ರಾಮಾದಾಯ ಚರಾದಾಯ 
ಹೊರಾದಾಯ ಊಳಿಗಮಾನ ಇವು ಮೊದಲಾದ ಸಕಲ ಸ್ವಾಮ್ಯ ವನು 
(ಎಕ. x1೪, ನಂಜನ. ೨೯೫. ಪು೧೫೧-೩೪; 1716) ; ಆದೇ ಸಮಯದಲ್ಲಿ 
ಊಳಿಗಮಾನ್ಯ ಪದ್ಧತಿಯನ್ನು ಕುರಿತು ಪ್ರಬಂಧವೊಂದನ್ನು ತಯಾರಿಸು 
ತ್ತಿದ್ದನು (ಸುನರು. ೫೩)... [ಊಳಿಗ (೮ ಊಲಾಗ) + ಮಾನ್ಯ) 
ಊಳಿಗವರ್ಗ (ನಾ). ಕೆಲಸದವರ ಗುಂಪು; ಸೇವಕವರ್ಗ : ಊಳಿಗ 
ವರ್ಗಕ್ಕೆ ಸಲುವಷ್ಟು ಗೆಲುಗೆಯ್ಯ ತಾಳಿಕೊಂಡಿರಬೆ ಕು ಭಟಿನೂ 
[ಊಳಿಗ (ಆ ಊಲಾಗ) + ವರ್ಗ] 
ಊಳಿಗನಿಡಿ (ಕ್ರಿ). ಸೇವಾಕ್ಯಾರ್ಯವನ್ನು ಹಿಡಿ; ಅವಲಂಬಿಸು : 
ಮಾನುನಿಯರಖಿಳ ವಿನಿಯೋಗದೂಳಿಗವಿಡಿದು ಬಾನಧ್ವಜನನ್ನು ವಾಲೈ 
ಸುತ್ತ ಬರಲು (ನವಮೋ. ೫-೪೪). 
[ಊಳಿಗ (ಆ ಊಟೀಗ) + ಪಿಡಿ] 
ಊಳಿಗವೆಣ್‌ (ನಾ). - ಊಳಿಗಗಿತ್ತಿ : ಕಿಜುನಡುವೆಸೆಯೆ ಊಳಿಗ 
ವೆಂಗಳೂಳಿಗವಜಾದೆಸಗಲು ರಾಯ ನಡೆದಾ (ಭರಚ. ೩-೬೭). 
[ಊಳಿಗ (ಆ ಊಟಾಗ) + ಪೆಣ್‌) 
ಊಳಿಗಾಳಿ (ನಾ). ಸೇವಕರ ಗುಂಪು, --ಸಮೂಹ : ಊಳಿಗಾಳಿಯ 
ರೆರಡು ಸಾಸಿರದಾಳುಗೈ ವರು ಭಕ್ಷ್ಯಗಳನಾ ಕೂಳ ಬಡಿಸುವಳೊರ್ವಳೆಂತೆನೆ 
(ಬಿಜ್ಜಪು, ೬೯-೧೭) ; ಬರುವ ಸಮ ಯದೊಳೂಳಿಗಾಳಿಯರಿರವ 
ನೋಡ್ಲಿಂಗಗಳ ಕೀಳಿಸಿ ಚರಣದಡಿಯೊಳು ಹೊಸಕಿ (ಬಿಜ್ಜು. ೬೫-೧೦). 
[ಊಳಿಗ (೮ ಊಟಾಗ) + ಆಳಿ] 
ಊಳಿಗಿ (ನಾ). ಕೆಲಸದವನು; ಸೇವಕ; ಆಳು: 
ಎಂದು ಸಾಕೆ ಬಳಿ ಕುದುರೆಯ ಕಿಳಿರಿನ ಡಂಗುರವೆ? (ಗಿಳಿವಿಂ. ೪೧-೮). 
(ಊಳಿಗ + -ಣ್ಯ) 


(ಸೌಂದಕಾ, ೭-೧೩೫). 


ನಂಬಿದರೂಳಿಗಿ 


50 


35 


45 


ಊಲ್ಕು 


ಊಳಿಡು (ಕ್ರಿ). ಎ ಊಳಿಕ್ಕು: *ಊಳಿಡು (ಊಳ್‌ + ಇಡು) 
ಜಂಬುಕಸ್ವನೇ? ( ಶಮಧಾ); ಕರದ ಕಿಸಿಕಿಲ ಕಾಕರೋ ಬಸದಿಗಳೊಳೂಳಿ 
ಡುವ ನರಿಗಳೋ ಬತ್ತಲೆಯ ಭಂಡರೊ (ಬಸಪು. ೫೧-೫೩) ; ಗೋಟಾಡು, 
`ಊಳಿಡು, ದೂಳಿಡು (ಶಬ್ದಾನು. ೪೮೮ ಪ್ರಯೋ) ; ಪಾಶವೀತೃಪ್ತಿಯಿಂದ 
ತೋಳಗಳೆರಡು ಊಳಿಟ್ಟುವು (ಒಡ್ಡಿಉ. ೬); ನರಿ ಊಳಿಟ್ಟರೆ ನಾಗಲೋಕ 
ಹಾಳೆ (ಗಾದೆ). [ಊಳ್‌, + ಇಡ್ಕು. / ತಮಿ. ಊಳ್ಳಿಯಿಡು] 

ಊಳು, "ಊಳ್ಕ್‌' ನೋ. 

ಊಳ್ಕು "ಉಲ್‌ ನೋ. 

ಊಳ್ಕು "ಊಳ್ಕ್‌' ನೋ. 

ಊಲಕೆ (ನಾ). ೧. ಊರುವಿಕೆ. ೨. ಕುಂದಣದಲ್ಲಿ ಕಟ್ಟಿರುವುದು: 
ಮಣಿಗಣದೂಜಂಕೆಯ[ಖಾಠಾಂ. ದೋಖಕಿಕೆಯ, ದೂರ್ಮಿಕೆಯ] ಮುದ್ರಿಕೆ 
ಯನಿತ್ತನು ರಮೆಗೆ ರಾಘವನ (ತೊರರಾ. ೫-೩-೯೨). 

[ಊಲು, + -ಇಕೆ] 

ಊಅಡು (ಕ್ರಿ). ನೆನೆಹಾಕು ; ನೆನೆಯಿಸು: ಎಕದ ಹಣ್ಣೆಲೆ ಚುಚ್ಚಿಲ 
ಶಕ್ಕೆ ಯುಮಿವ ತುಳಿದು ಮೂತ್ರದೊಳಗೂಟಟ್ಟುಂ ಯಿಕ್ಕುವಯ ಕಾಲ 
ದೊಳಗಂ (ಅಶ್ವವೈ. ೧೨-೯೪). [ಊರು (೮ ಊಜ್ಯು) + ಇಡ್ಳು] 

ಊಲಕಸು,, ಊರಿಸ್ಸು (ಕ್ರಿ). ೧. ಕಚ್ಚಿಸು; ಚುಚ್ಚಿಸು; ಇರಿಯು 
ವಂತೆ ಮಾಡು; ಮೆಟ್ಟಿಸು: ತರೋ ಗಳಿ ತಗುಳ್ಳೂ ಆನಿಸಿಯುಂ 
(ಧರ್ಮಾಮೃ. ೩-೭೩) ; ; ಆಸಿಪತ್ರದ ಮರಗಳನೇಜಕಿಸಿಯುಂ "ದೆಸಿಯೊಳ್ಗ 
ನೆಆಕಿದೆಡೆಗಳನೂಟ್‌ಸಿಯುಂ (ಬಂಹರಿ.೧೦-೯ ರ); ಕರಡಿಯಂ ಕನಿ 
ಸುತ್ತುಂ ಚೇಳುಗಳಿಂದೂಲಸುತ್ತು೦ (ಧರ್ಮಪ. ೧-೬೬ ವ). 
ಊರಿಸು,: ೨. ನಡು; ನೆಡು; ನಾಟು: ಸುನಸಿನೊಳು ಭಯ 
ಖೋಡಿಯೂರಿಸಲು ಬೇಡ (ತುರಂಗ. ೨೯-೮೭) ; ತಗಟಿ ಗಿಡಗಳನ್ನು 
ಕಲ್ಲು ಇಲ್ಲದ ನೆಲದಿ ಊರಿಸಿ (ಅರರೋ. ೩). 

ಊಜಸಿಕೊಳ್‌ ೬ ಚುಚ್ಚಿಸಿಕೊಳ್ಳು ; ಇರಿಸಿಕೊಳ್ಳು : ಇಜ್‌ಸಿ 

ಕೊಳುತಂ ತುಜ್‌ಸಿಕೊಳುತೆ ಕೊಆಯಿಸಿಕೊಳುತೆ ನೆಜಕಿ ಮುಜಾಸಿಕೊಳು 
ತೊಟಆಸಿಕೊಳುತಲೂಜಕಿಸಿಕೊಳುತೆ ಹರಿವುತುಂ ತೇರೈಸುತುಂ ತೆರಳು 
ತುರುಳುತುಂ (ಸಾನಂಚ. ೪-೨೦೨ ರ).  [ಊಖು * ಇಸ್ಟು] 

ಊಯ್ಕ, ಊರು, (ಕ್ರಿ). ೧. ನೆಲೆಯಾಗಿ ನಿಲ್ಲು; ಸ್ಥಿರವಾಗಿರು; 
ನೆಲಸು: *ಊಹು- ಸತ್ತೇ (ನೆಲಸು) ? (ಶಮಧಾ). ೨. ಭದ್ರವಾಗಿ 
ನಿಲ್ಲಿಸು; ನಾಟು; ನೆಡು: ಗಂಡರ ನೆತ್ತಿಯೊಳೊತ್ತಿ ಬಾಳನಿನ್ನೂಜು 
ಗುಮೆಂದೊಡೇಂ ಪಿರಿದೊ ತೇಜದ ದಳ್ಳುರಿ ಪಾಂಡುರಾಜನಾ (ಪಂಸಭಾ. 
೧-೧೦೯) ; ಇಟ್ಟಿ ವಿಭೂತಿಯಿಂ ಊಜಕಿದ ಯಷ್ಟ್ರಿಯ ಕೋಲಿಂ (ನಂಬಿರ. 
೬-೨೪); ನೆಲಕೆ ದಾಡೆಯನೂಜಃ ಕೆಡೆದುದು ಸುಪ್ರತೀಕ ಗಜ(ಕುವ್ಯಾದ್ರೋ. 
೩-೭೪) ; ಗಂಡನ ಪಿಡಿದು ನುಂಗಿದ ಮಾನ ತಾ ಚಿನಿಖಂಡವ ಕೊಯ್ವಂತೆ 
ಕೊಯ್ದು ಸಂಡಿಗೆಗೆಯಲು ಶಸ್ತ್ರದೊಳೂಜಕಿ ವರಮೇಲುಗೆಂಡದಿ ಕರೆಯ 
ಕಾಸಿದಳು (ಮೋಹತ. ೧೧-೪೭). ೩. ಸ್ಥಾಪಿಸು; ಇಡು ; ನೆಲಸುವಂತೆ 
ಮಾಡು: ತೊಳಪ ಹರಿನ್ಮಣಿಕುಟ್ಟ ಮತಳದೊಳ್‌' ತಳಮಾರೆ ತಳಮನೂಟಸ 
ಬೆಡಂಗಂ ತಳೆದು ತಳರ್ನಡೆ ನಡೆವೆಡೆಯೊಳ್‌ (ಸುಕುಮಾ. ೧೦-೩೯). 
೪. ಕಚ್ಚು: ನೊಣವು ಬೆನ್ನನೂಜಕದೊಡೆ ಸೈರಿಸಲಾಜದೆ ಬೆನ್ನಂ-ಪೊಯ್ದು 
ಳೊಳ್ಳುದುಂ (ಧರ್ಮಾಮೃ. ೧೧-೫೩) ; ಅಕಟ ಬೆಂಬಿಡದೂಜುವಾ ಮಹಾ 
ನೊಳವಹೋ ಅಕಟ ಅಜಕಿಯಟ್ಟ ನುಂಗುವ ಮಹೋರಗವೋ(ಸಾನಂಚ. 
೪-೧೩೫ ರ); ಮುಸುಜುವ ಗುಂಗುಜೂಜುವ ಪಿಪೀಲಿಕೆ ಮುತ್ತುವ 
ಮಕ್ಷಿಕಂಗಳ್‌ (ಮಹಾನೇ. ೩-೧೫) $ ತೇಲೂಜಸಿದೊಡಾ ಚೀಲ್ಕೆತನ 
ಬೇರನೊಂದೆ ಕಟ್‌ಯಿಂದೀಂಟಲ್‌ (ಖಮದ. ೧೧-೩೦) ; ಚೇಳುಗಳು 
ತಾನೆಂಟು ಸಾವಿರ ಮೇಳವಿಸಿ ಬಂದೂಜದಂದದಿ (ಸಂಭಪ. ೧೨-೧೯) 


ಊಟು 


೫, ಆವರಿಸು: ಮಾದಾ ಪೊಂಗಳಿಗೆ ಹತ್ತಿಯ ಹೇಜುಗಳ ತಂದಡವಿ 
ಯೊಳಗಿಡಲೂಜಕಿ ಕಾಳ್ಗಿಚ್ಚದನು ನುಂಗಲು ಗುಹೆಗಳನು ಹೊಕ್ಕು 
(ಸಾಳ್ವಭಾ. ೭-೪೧). "ಓ,. ಅಂಟಿ ಕೊ; ಹೊಂದಿಕೊ. ೭. ನಡೆ. 
ಊರು, : ೧. ಊರಿತೆನ್ನಯ ಭೀತಿ ರಜಪೂತರೆದೆಯಲ್ಲಿ (ಕೃಷ್ಣಾಕು. 
೧೧-೩) ; ನಾರಿ ಮೋರೆ ನೋಡಿ ಊರಿ ಕೂತರೆ ನೀರು ಸಿಕ್ಕೀತೆ (ಗಾದೆ). 
೨. ಸೂಜಿಮೊನೆಯನ್ನು ಊರುವಷ್ಟು ಭೂಮಿಯನ್ನಾದರೂ ನಾನು 
ಅವರಿಗೆ ಕೊಡೆನು (ಕೃವಾಉ. ೩೦೦); ಮೊಳಕೆಯನ್ನು ಆಗಿದು 
ಮತ್ತೊಂದು ಸ್ಥಲದಲ್ಲಿ ಊರುತ್ತಾರೆ (ಮುಂಬಯಿ. ೩-೧೦೨). 

ಊಲ್‌ತೋಲು - ಸ್ಪಷ್ಟವಾಗಿ ತೋರಿಸು; ಒತ್ತಿ ತೋರಿಸು: 
ಕರನೊಳ್ಳಿದನಿವನೆಂದೊರ್ವರ ಶಿಸ್ಮನನೂಆತೋಲ್‌ ನುಡಿದೊಯ್ಯ ನೆ 
ಮಾಣ್ಣಿರದೊಯ್ದು ದೀಕ್ಷೆಗುಡುವಂ (ಧರ್ಮಾಮೃ. ೫-೧೧೦). ಊಳಲು 
ಸಾಣು - ಸ್ಪಷ್ಟವಾಗಿ ಕೂಗಿ ಹೇಳು; ಗಟ್ಟಿಯಾಗಿ ಕೂಗು: 
ಇದಂ ಫುಗಲಿಂ ಗಡಮೆಂದು ಬೇಟಕಾಜರನಿರದೂಅರ ಸಾಜ ಜಡಿವಂ 
ತೆಸೆಗುಂ (ಸಂಪಭಾ. ೨-೧೩) ; ಓಳಿಯೆ ಕೋದು ಪಲ್ಲವರ ಪನ್ಹಲೆಯೆಲ್ಲ 
ಮನೆಯ್ದೆ ದಟ್ಟ ಕಾಪಾಳಿಕರೂಟ್‌ಸಾಟಕಿ ಪರಮಣ್ಣಳಿಕರ್ಕ್ಯಳ (ಎಕ. 1, 
೫೯-೮೮ ; 974). 3 

[ಜೇ. ॥ ತಮಿ. ಊನ್ನು ; ಮಲ. ಊನ್ನು ; ಕೊಡ. ಊರ್‌ ; 
ತುಳು. ಊರು; ತೆಲು. ಊನು; ಗೆೊಂಡಿ. ಉರ್‌ಸಾನ; ಕುವಿ. 
ಊಹಲಿ ; ಕುರುಖ್‌. ಊದ್‌ನಾ] 
ಊಹ, ಊರು (ಕ್ರಿ). ೧. ಸುರಿ; ಸ್ರವಿಸು; ಜಿನುಗು; ಒಸರು: 
ಬೇಜಕ ಯುಂಟಿಂದು ತದ್ವ್ವಾವೃತ್ತಿ ಮುಖದಿಂದಯೂಲಆಕ ಮುಟ್ಟದೆ 
ಮಹಾಸುಜ್ಞಾನಿಗಳಿಗೆ ನೆಜಕೆ ತೋಜಕಿಸಲು (ವೀಕೈಪು. ೫-೩-೭). 
೨. ತೇವವಾಗು; ಒದ್ದೆಯಾಗು ; ನೆನೆ (6). ೩. ಅಧಿಕವಾಗು; 
ಹೆಚ್ಚಾಗು. "ಊರ್ಮೆ' ಪರಾ. ಊರು, : ೧. ದೃಷ್ಟಿಯಲ್ಲಿ ಚಾಂ 
ಚಲ್ಕ ಬೆರೆತಿತ್ತು. ಕಣ್ಣುಕುಣಿಕೆಗಳಲ್ಲಿ ನೀರೂರಿತ್ತು (ಪ್ರಣಸ. ೩); ಊಯ್‌ 
ಒಸರು ಎಂಬ ಅರ್ಥದ ಬೇರು. ಊರು ಕ್ರಿಯಾಪದ. 'ಬಾಯಲ್ಲಿ ನೀರು 
ಊರುತ್ತ ದೆ(ನಮ್ಮನು. ೮೫). ೨. ಇವಂ ಸಮೂಲಂಗಳಂ ತಂದು ಸರಿಗೂಡಿ 
ಸುಟ್ಟು ಬೂದಿಯಂ ಮಡಕೆಯೊಳಗಿಕ್ಕಿ ಉದಕದಲಿ ಕಲಸಿ ಊರಲಿಟ್ಟು 
ಗುಳಿಯನಗೆದು ಗಡಿಗೆಯಂ ಹೊಳಿ (ವಿವೈವಿ. ೯). 

ಊರಲುಹಾಕು - ಊರಹಾಕು; ನೆನೆಹಾಕು; ನೀರಿನಲ್ಲಿ 
ನೆನೆಸು: ನೆಲ್ಲಿಕಾಯನ್ನು ಊರಲುಹಾಕಿದೆ (ರೂಢಿ). 

(ದೇ. ॥ ತಮಿ. ಮಲ. ಊಖು; ತುಳು. ಊಜು, ಊಸು; 
ತೆಲು. ಊರು; ಕೋಲಾ. ಊಜ್‌ ; ನಾಯ್ಕಿ. ಊಮ್‌; ಕುಣ. 
ಉರ್ಪ] 
ಊಹುಂಗೋಲು, ಊರುಕೋಲು, ಊರುಗೋಲು, ಊಮಿ 
ಗೋಲು (ನಾ). ೧. ನಡೆಯುವಾಗ ಊರಿಕೊಳ್ಳುವ ಕೋಲು;; 
ಆಧಾರವಾದ ಕೋಲು, -ಬೆತ್ತ: ಈಕೊಳುಗುಳದೊಳ್‌ ನಿನ್ನಂಗೆಲ್ಲಲ್ಲ 
ದೆ ಕಾಲ್ಸ್‌ ಡೆದೆನಾದೊಡೀ ಬಿಲ್‌ ಊಣುಂಗೋಲಕ್ಕೆ(ರಾಮಾಶ್ಚ.೯೨-೩೦). 


ಸ ೧೦೨೯ 


25 


ಊಲಗಗುವರ 


ಊರುಕೋಲು: ೧. ನೀನು ನನಗೆ ಒಂದು ಊರುಕೋಲು ಆದ ಹಾಗೆ 
ಆಗುತ್ತಿ (ಮುನಿಮಾ. ೫೬). ಊರುಗೋಲು : ೧. ಅವರು ಎಲ್ಲರಿಗೂ 
ಊರುಗೋಲಿದ್ದಂತೆ (ಶೇಪ್ರಕ್ನೆ. ೪); ಪಾರಿಜಾತವೃಕ್ಷದ ಕೊಂಬೆಗೆ 
ಊರುಗೋಲಾಗಿಯೂ ದೋಟಗೋಲಾಗಿಯೂ ಇರುವಂತೆ ತೋರುತ್ತದೆ 
(ದೇವೀಚ್‌ೌ. ೧೨೧). ೨. (ಆಲಂ) ಆಧಾರ; ಆಲಂಬನ: ಆತನು:ನನಗೆ 
ಊರುಗೋಲಾಗಲಿಕ್ಕಿ ಲ್ಲವೆ( ವಿಧಿವೈ.೯೨). ೩. ತೆಪ್ಪ ನಡೆಸುವ ಕೋಲು; 
ಹುಟ್ಟು : ಹಾಕೋಕೊಂದಾರುಗೋಲು ನೂಕೋಕೊಂದೂರುಗೋಲು 
ಬೊಬ್ಬೆ. ಹೊಡೆದವೆ ಬಾಳೆಮಾನು (ನಾಸದ. ೧೮). ಊಹಖುಗೋಲು : 
೩. ಜಲಹರಿಯಿಂದೊಂದೂೊಜುಗೋಲು ಪೊಣಜಮಡಲದಂ ಕೊಂಡು 
(ನಂಬರ. ೧೪-೧೦೫). [ಊಜ್ಯ್ಯಿ * ಕೋಲ್ಕು (ಆ ಕೋಲ್ಡ್‌)) 


ಊಹುಗೋಲು "ಊಟುಂಗೋಲು' ನೋ. 
ಊಲಾಗೈ. 'ಉಳಿಗ್ಮ, ಊಳಿಡಾ4ನಾ). ಕೆಲಸ; ಕಾರ್ಯ; ಸೇವೆ; 


ಜೀತ: ಪೆಆರ ಪಲವುಂ ಜೀವಧನಂಗಳನರಸರ ಕಾಸಿನ ಪೊಲನಂ ಪೊಕ್ಕು 
ವೆಂದುಂಡಿಗೆಯೊತ್ತಿಕೊಳುತ್ತುವೂಚಕಿಗವಾದೆಡೆಗಳೊಳ್‌ ರುಾಳೆಯಂ 
ಗೊಳುತ್ತು ಮನಿತಜಕೊಳಂ ತಣಿಯದೆ (ಸುಕುಮಾ. ೭-೩೫ ವ); ಅಗಿಡೆನ 
ಗಿಂತು ಸಂಜೆಯನೆ ಸಾಧಿಸಿ ಸೂರುಳಿದಾಗಳೇಂ ಗಳೂಲಾಗವೆಲೆ ಕಂಡ 
ಪೊಟ್ಟು ಗುಣದಿಂ ನಿನಗೊಲ್ಲುದು ಮಾತೆ (ಲೀಲಾವ. ೨-೫೬). ಉಳಿಗ್ವ : 
ಬಿಡದಿ ಉಳಿಗದ ಲಿಂಗಣ (ಎಕ. 2೭1೪, ಗುಂಡ್ಲು ಪೇ. ೧೪೮-೩೫ ; 1087); 
ಮಲಪ್ಪಣಗಳ ಉಳಿಗದ ಚಿಕಣ (ಎಕ. ೩೪1, ಚಿಕ್ಕನಾ. ೮೩-೩೦; 1529); 
ನನ್ನ ಹಯ್ದನಿಗೆ ಉಳಿಗಕ್ಕೆ !-- ಉಹುಂ, ನಾನೊಲ್ಲೆ(ಬೆಟ್ಟಅ. ೧೪೨-೧೪). 
ಊಳಿಗ : ದನಸರ ಊಳಿಗಂ ನಿಕೆವಟು ಕೊಟಂ (ಎಕ. ೪11, ಸೊರಬ. 
೫೭೧-೩೮ ; 692) ; ಲೋಭಮೋಹಂಗಳೂಳಿಗವಲ್ಲಿ ಮದದ ಸಂದಣಿ 
ಯಲ್ಲಿ ಮತ್ಸರದ ವಾಯುವಲ್ಲಿ (ನಂಬಿರ. ೧-೬೨) ; ಅದೇವರುಗಳ ಊಳಿ 
ಗಕ್ಕೆ (ಎಕ.`2611, ಚಿಕ್ಕನಾ. ೨-೨೬ ; 1261) ; ಏಳನೆಯ ದಿವಸದ ಮಹಾ 
ರಥರೂಳಿಗವು ಹಿರಿದಾಯ್ತು (ಕುವ್ಯಾಭೀ. ೭-೫) ; ಸರಸ್ವತಿಯ ಊಳಿಗ 
ದಲ್ಲಿ ಮೇಲುಕೀಳುಗಳ ಎಣಿಕೆಯಿರಬಹುದೆ? (ಜೀವಸಾ. ೪೭). 

ಊಳಿಗದವ - ಕೆಲಸದವನು; ಸೇವಕ; ಆಳು: ಇಂದುಧರ 
ಪಂಪಾಪುರೀಶನೂಳಿಗದವರ್ಬೆರಸದಂ ಕೊಂಡು... ನಿಜ್ಞಾಪಿಸೆ (ಪದ್ಮರಾ. 
೫-೧೭) ; ಶಿವ ನಿನ್ನ ಬಾಗಿಲ ಕಾದಿಹ. . . ಇಂದ್ರೋಪೇಂದ್ರಾದಿಗಳು 
ನಿನ್ನೂಳಿಗದವರಂತೆ ಕ ಟ್ಟ ಕಾದಿಹರು (ನೋಹತ. ೨೦-೪೫); ಊಳಿಗ 
ದವರೆಲ್ಲ ಕಿವಿಯುಳ್ಳರದರಿಂದ ಕೇಳಿದರರಸನಾಜ್ಞೆಯನು (ಛರಚ. 
೩-೧೪). ಊಳಿಗದವಳು - ಕೆಲಸದವಳು; ಸೇವಕಿ: ಗಿಣಿಯನ್ನು 
ಸಂಚಿಯೂಳಿಗದವಳ ಕೈಯಲ್ಲಿ ಕೊಟ್ಟು (ವಚಕಾ. ೨-೧). 

[ದೇ. ॥ ತಮಿ. ಮಲ. ಊಟೀಯ ; ತುಳು. ಊಳಿಗ; ತಲು. 
ಊಡಿಗ, ಊಡಿಯ] 


ಊಲಕಿಗಗುವರ (ನಾ). ಸೇವಕನ ಮಗ; ದಾಸನ ಕುವರ: 


'ಊಲಕಿಗಗುವರನ ನುಡಿಗೇಳ್ದಾಳೋಚಿಸಿ (ಚಿಕವಿ. ೪-೩೬). 
[ಊಪಾಗ + ಕುವರ] 


ಯ 


ಯ (ನಾ). ಕನ್ನಡ ವರ್ಣಮಾಲೆಯ ಏಳನೆಯ ಅಕ್ಷರ; ಖುಕಾರ. 
ಐ ಇದು ಸಂಸ್ಕೃತದಿಂದ ಬಂದದ್ದು: ಯ ಯೂ (ಕಮದ. ೪ ವ್ಯಕ್ತಿ). 
[ಸಂ.) 
ಯಕಾರ (ನಾ). [ವ್ಯಾಕ] - ಖು. "ಯಕಾರಾಂತ' ಪರಾ. [ಸಂ.] 
ಬಕಾರಾಂತ (ಗು). [ವ್ಯಾಕ] "ಯು? ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ): ಅಕಾರಾಂತಮುಮಿಕಾರಾಂತಮುಮುಕಾರಾಂ 
ತಮುಂ ಖೆಕಾರಾಂತಮುಂ ಸ್ವಭಾವದಿಂ ಲಿಂಗಮಪ್ಪುವು... ಖಕಾ 
ರಾಂತಕ್ಕೆ-- ಪಿತೃ, ಸವಿತೃ; ನಪ್ಪೃ (ಶವದ. ೪೪ ವೃತ್ತಿ, ಪ್ರಯೋ). 
[ಯಕಾರ + ಅಂತ್ಯ] 
ಯಕ್ಕು (ನಾ). ವೇದಮಂತ್ರ; ಖುಗ್ವೇದದ ಮಂತ್ರ: ದ್ವಿತ್ವದಿನುತ್ವ 
ಮಕ್ಕುಂ; ವಾಕ್ಕು, ದಿಕ್ಕು, ತ್ವಕ್ಕು, ಯಕ್ಕು (ಶಮದ. ೮೬ ಅಡಿಟ). 
[೮ ಸಂ. ಯಚ್‌] 
ಯಕ್ಕಂದಸ್ಸು (ನಾ)..ಜುಗ್ಬೇದದ ಛಂದಸ್ಸು : ಕಣ್ವರು- (ಚುಕೃಂದಸ್ಸಿ 
ನಿಂದ ಹರಸುವರು) (ಶಾಕುಂತ. ೫೨-೨೦). 
[ಸಂ. ಯಕ್ಭಂದಸ್‌' (ಯಚ್‌ * ಛಂದಸ್‌)] 
ಬುಕ್ಕ (ನಾ). ೧. ಆಸ್ತಿ; ಐಶ್ವರ್ಯ. ೨. ಹಣ: “ದ್ಯುಮ್ನಂ... 
ಖಕ್ಕಂ - **ಹಿರಣ್ಕ್ಮಂ, ವಸು, ವಿಭವಃ-ಈ ೧೫ ಒಡಮೆಯ ಪೆಸರ್‌ ? 
(ಹಲಾಯು. ೧೪-೮೦). [ಸಂ.7 
ಯಕ್ಷ (ನಾ). ೧. ಕರಡಿ: *ಯಕ್ಷಃ... ಭಲ್ಲೂಕಃ - ಈ ೫ (ಕರಡಿ)'' 
`(ಹ ಲಾಯು. ೩೮-೭೫); ಕಾನನಂ ಮನುಜ ಖೇಚರ: ಗೋಚರಮಲ್ತು 
ಯಕ್ಷ ಶಾರ್ದೂಲ ಮಡೇಭ ಸಿಂಹ ಶರಭಾಕುಲಂ (ಪಂರಾಮಾ. ೧೦-೯೩); 
ಯಕ್ಷ ವಾನರ ಕುಲದ ವಿವಿಧಚೇಷ್ಟೆಗಳಿಂದೆ (ಜೈಮಿಭಾ. ೧೦-೪). 
೨. ನಕ್ಷತ್ರ: “ಭಂ, ನಕ್ಷತ್ರಂ. .. ಯಕ್ಷಂ, (ತಥಾ) ಉಡು- ಈ 
೯ ನಕ್ಷತ್ರದ ಪೆಸರ್‌ ? (ಹಲಾಯು. ೧೦-೫೧). ೩, ಒಂದು ಜಾತಿಯ 
ಮರ; “ದಿಂಡಿಲಮರ” (ಗಂ ಗಾಮ. ೪೯). ೪, ಒಂದು ಬಗೆಯ 
ಜಿಂಕೆ. ೫. ಏಳು ಕುಲಪರ್ವತಗಳಲ್ಲೊಂದು. [ಸಂ.] 
ಯಕ್ಷಗಂಧಿಕೆ (ನಾ). ಕರಿಯ ನೆಲಗುಂಬಳ : “ ಕ್ಷೀರವಿದಾರೀ, ಮಹಾ 
ಶ್ರೀತ್ಯಾ ಯಕ್ಷಗಂಧಿಕಾ- ಈ ೩ ಕರೀನೆಲಗುಂಬಳದ ಹೆಸರುಗಳು ? 
(ಸಿದ್ಧಾಂತಿ. ೧೨೦). [ಸೆಂ. ಯಕ್ಷಗಂಧಿಕಾ (ಯಕ್ಷ * ಗಂಧಿಕಾ)) 
ಯಕ್ಷಗಂಥೆ (ನಾ). “ಅನಂತನಗೊಂಡೆಸೊಪ್ಪು'' (ಅಮರ. ಟೀಕೆ). 
[ಸಂ. ಯಕ್ಷಗಂಧಾ] 
ಯಕ್ಷನಾಯಕೆ (ನಾ). ೧. ಕರಡಿಗಳ ಒಡೆಯ ;'ಕರಡಿಗಳಲ್ಲಿ ಶ್ರೇಷ್ಠ; 
ದೊಡ್ಡ ಕರಡಿ: ಹರಿಯ ಕರುಣಕಟಾಕ್ಷನೀಕ್ಷಣ ಸಿರಿಗೆ ಭಾಜನವಾಯಿತ 
ಮಮಾ ತರುಚರೇಂದ್ರರು ವಿದಿತ ರಾಕ್ಷಸ ಯಕ್ಷನಾಯಕರು (ಕೌಶಿರಾ. 
೪೪-೧೪). ೨. ನಕ್ಷತ್ರಗಳ ಒಡೆಯ; ಚಂದ್ರ. 
[ಯಕ್ಷ * ನಾಯಕ) 
" ಯಕ್ಷಪತಿ (ನಾ). - ಯಕ್ಷನಾಯಕ ೨. "ಬುಕ್ಷಪತಿಜೂಟ' ಪರಾ. 
[ಯಕ್ಷ * ಪತ್ಕಿ] 
ಮಕ್ಷಪತಿಜೂಟಿ (ನಾ). ಚಂದ್ರನನ್ನು ಜಡೆಯಲ್ಲಿ ಧರಿಸಿರುವವನು; 
ಶಿವ: ಯಕ್ಷಪತಿಜೂಟಿ ನಿಟಲಾಕ್ಷ ಹರಿಗರ್ಭನುತ ಮೋಕ್ಷದಾಯಕ ... 
ರಕ್ಷಿಪೆದು ಸಂಗಮೇಶ (ಪ್ರೌಢರಾ. ೧೪-೧). [ಯಕ್ಷಪತಿ + ಜೂಟ್ಯ] 
ಯಕ್ಷಭಲ್ಲ (ನಾ). ಕರಡಿ. [ಯಕ್ಷ * ಭಲ್ಲ) 


ಯ 


5 


10 


25 


35 


40 


ಯಜು 


ಬಕ್ಸಾಕೀರ್ಣ (ಗು). ೧. ನಕ್ಷತ್ರಗಳಿಂದ ಆವರಿಸಿದ. ೨. ಕರಡಿ 
ಗಳಿಂದ ತುಂಬಿದ. ೩. ಜಿಂಕೆಗಳಿಂದ ವ್ಯಾಪಿಸಿದ. ೪. ದಿಂಡಲ 
ಮರಗಳಿಂದ ತುಂಬಿದ: ೧,೨, ೩,೪: ಆ ಮಹಾವನಂ... ಗಗನ 
ಮಂಡಲದಂತೆ ಖಕ್ಸಾಕೀರ್ಣಮುಂ (ಚಂದ್ರಪು. ೫-೫೨ ವ). 
[ಯಕ್ಷ * ಆಕೀರ್ಣ)] 
ಯಕ್ಷೇಶ (ನಾ). ನಕ್ಷತ್ರಗಳ ಒಡೆಯ; ಚಂದ್ರ. [ಖಯಕ್ಷ+* ಈಶ] 
ಯಗ್ವೇದ (ನಾ). ನಾಲ್ಕು ವೇದಗಳಲ್ಲಿ ಮೊದಲನೆಯದು: ವೇದ 
ವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಯಗ್ವೇದ, ಯಜುರ್ವೇದ, ಸಾಮ 
ವೇದ, ಅಥರ್ವವೇದ ಎಂದು ಕರೆಯುವುದು ವಾಡಿಕೆ (ಭಾರದ. ೧೯). 
[ಸಂ. (ಯಚ್‌. ವೇದ) 
ಯಗ್ವೇದಿ (ಗು). "೧. ಖುಗ್ವೇದಕ್ಕೆ ಸೇರಿದ. (ನಾ). ೨. ಬುಗ್ಗೇದ 
ವನ್ನು ಅನುಸರಿಸುವವನು : ಪೌರಾಣಿಕರ ಬಲಭದ್ರ ಹೆಗಲ ವಿಠ್ಠಣ್ಣ 
ಗಳು ಯಗ್ರೇದಿಗಳ ಸಿಂಗರಿ... ಪುರೋಹಿತ ಾಯಿದೇವಗಳು 
(ಬಸಪು. ೫೬-೪೧). [< ಸಂ. ಖೆಗ್ವೇದಿನ್ನ] 
ಯಜಸ್ಮಿಕಾಯ (ನಾ). `ಖುಕ್ಕುಗಳ ಸಮೂಹ, ಗುಂಪು: ಸಲೆ 
ಯಜುರಂಗದಿಂದಭಿನಯಂಗಳನುನ್ನತ ಖುಜಕ್ನಿಕಾಯದಿಂ ನೆಲೆವಡೆದಿರ್ಪ 
ಶಬ್ದತತಿಯಂ . . . ಕೂಡೆ ಮಿಗೆ ಪುಟ್ಟಸಿದ ಬಿದಿ ನಾಟ್ಕವೇದಮಂ 
(ಲಾಸ್ಕರಂ. ೧-೮). [ಸೆಂ. (ಯೆಚ್‌ + ನಿಕಾಯ)] 
ಯಚ, ಬುಚೆ (ನಾ). ೧. ವೇದಮಂತ್ರ ; ಬುಕ್ಕು: ಸಾಮಂತಚೂಡಾ 
ಮಣಿಯನೆಯ್ದೆವಂದು ನಾಲ್ಕುಂ ವೇದಂಗಳೊಳ೯ ನಾಲ್ಕುಂ ಖುಚಂಗಳಂ 
ಪೇಟ್ಡು (ಸಂಪಭಾ. ೫-೭೦ ವ). ೨, ಯಗ್ವೇದ. ಮಚೆ: ೧. ಅಂತು 
ಸೊಗಯಿಸೆ ಪಾಡುವ ಮಂಗಳರವಂಗಳುಮೋದುವ ಖಯುಚೆಗಳುಂ ಪರಸುವ 
« ಪರಕೆಗಳುಮೆಸೆಯೆ (ಪಂಪಭಾ. ೩-೭೬ ವ); ಯೆಗ್ವೇದದ ಖುಚೆಗಳನ್ನು 
ಸ್ಮೋಭಗಳೆಂಬ ಇನ್ನೂ ಸ್ವಲ್ಪ ಅಲಂಕಾರಪೂರಿತ ಶೈಲಿಯಲ್ಲಿ ಹಾಡ 
ಲಾದುದೇ ಅಲ್ಲದೆ (ಭಾರದ. ೫೩೭). [ಸಂ. ಖುಚ್‌] 
ಯಚೀಷ (ನಾ). - ಜುಜೀಷ ೧. [ಸಂ.) 
ಯಚೆ "ಯಚ' ನೋ. 
ಯಜೀಷ (ನಾ). ೧. ಹಿಟ್ಟುಮಾಡುವ ಪಾತ್ರೆ ; ಹಿಟ್ಟಿನ ಮಡಕೆ, 
ಹಿಟ್ಟು ಬೇಯಿಸುವ ಬಾಣಲಿ ಮುಂತಾದುದು : “ಯಜೀಷಂ, ಪಿನ್ಫ 
ಪಚನಂ - ೨ ಬಾಣಲಿ, ಗಾರಿಗೇಮುಚ್ಚಳ, ಕಡುಬುಮುಚ್ಚಳ, ಹಿಟ್ಟು 
ತೊಳಸುವ ಬಾನೆ” (ಸಿದ್ಧಾಂತಿ. ೨೪೩). ೨. ಒಂದು ನರಕ. [ಸಂ.] 
ಯಜು (ಗು). ೧. ನೇರವಾದ; ಸರಿಯಾದ. "ಯಜುಮಾರ್ಗ' 
ಪರಾ. ೨. ನೀತಿಯಿಂದ ಕೂಡಿದ; ಪ್ರಾಮಾಣಿಕವಾದ: ನಡತೆ 
ಯಲ್ಲಿ ಖುಜುವಾಗಿ ಗೌರವವಾಗಿದ್ದನು (ದಾದಾನ. ೧೧) ; ಆಗಿನ ಜನದ 
ಆಶೆಗಳೂ ಆಲೋಚನೆಗಳೂ ಖೆಜುವಾಗಿ ಸುಗಮವಾಗಿದ್ದುವು (ರಾಜ್ಯಶಾ. 
೧೯). "ಯಜುದ್ಧಷ್ಟಿ' ಪರಾ. ೩. ಸರಳವಾದ ; ಆಡಂಬರವಿಲ್ಲದ. 
(ನಾ). ೪. ನೇರವಾದವನು; ಪ್ರಾಮಾಣಿಕ : ಸರಸಮೃಜುವೀರ 
ನೆಂದಾ ತರುಣಿಯನೊಸೆದಿತ್ತ ೦ (ಶಮದ. ನ. ೬೧ ಪ್ರಯೋ).೫.[ಚಿತ್ರಶಾ] 
ಒಂದು ವಸ್ತುವಿನ ಸಮ್ಮುಖದ ನೇರನೋಟ; ಪಂಚವಿಧ ಸ್ಥಾನಕ 
ಗಳಲ್ಲಿ ಒಂದನೆಯದು: ಕೆಲರಾಗಳ್‌ ಖುಜುವಿಂದಮರ್ಧ ಖಜುವಿಂದಂ 
ಸಾಚಿಯಿಂದಂ ಕೆಲರ್‌ ಪಲವುಂ 'ಭಂಗಿಯಿನಿರ್ದು ಜಾನಕಿಯ ರೂಪಾ 
ಶ್ಚರ್ಯಮಂ ನೋಡಿ (ಪಂರಾಮಾ.೫-೬೫). [ಸಂ.] 


ಯಜುತೆ 


ಯಜುತೆ (ನಾ). ನೇರವಾಗಿರುವ ಗುಣ; ಪ್ರಾಮಾಣಿಕತೆ : ಒಡೆಯ 
ನೆಂದೋ ಬಂದು ಕೇಳ್ವನದಕುತ್ತರವ ಕೊ ಡಬೆ ೀಕು ತಾನೆನುವವೊಲು 
ಯಜುತೆಯಿಂದ ಒಡಲ, ಜಾಣಿನ, ಜೀವಶಕ್ತಿಗಳನೆಲ್ಲವನು ಮುಡುಪು 
ಕೊಟ್ಟಿನು ಭರತ (ಮಂಕುಕ. ೭೦೭). [ಸಂ. ಜೆಜುತಾ] 

ಖುಜುತೆನೆರು (ಕ್ರಿ). ನೇರವಾಗು : ಇಂಡೊ ನಾಳೆಯೊ ಎಂದೊ ಗೆಲ್ಲ 
ದಿರ್ಬುದೆ ಯತಂ ತನ್ನ ಮುನ್ನಿನ ಯಜುತೆವೆತ್ತು? (ಶ್ರೀರಾಮಾ. 

[ಯಜುತೆ + ಪೆರು (೮ ಪೆಜ್ಮು)] 

ಖುಜುತ್ತ (ನಾ). - ಖುಜುತೆ: ಈ ತೆಜದಿಂದನುಗ್ರಹಂ ಮಾಡುವುದರ್ಕೆ 
ದೇವಿಯರದೊಂದು ಯಜುತ್ವಮೆ ಮುಖ್ಯಕಾರಣಂ (ಕಾದಂಉ. ೧೫೨). 

(ಸಂ. 

ಯಜುದ ಸ್ಕಿ (ನಾ). ನೇರವಾದ ದ್ದ ೈಷ್ಟಿ ; ಪ್ರಾಮಾಣಿಕ ದೃಷ್ಟಿ 
ಯಜುದೃಷ್ಟಿ ದೊರೆಕೊಳಲ್‌ ಮೂರು ಯುಗಗಳ್‌ ಕಳೆದು ಕಲಿಕಾಲ 
ಸ (ಅಮತಂ. ೧೨). [ಯಜು * ದೃಷ್ಟಿ) 

ಯಜುದೇವತೆ (ನಾ). [ದ್ವೈತ] ಮುಕ್ತಿಯೋಗ್ಯ ಜೀವಾತ್ಮರಲ್ಲಿ 


೨೮೨-೧೩೩). 


ಒಂದು ಪ್ರಭೇದಕ್ಕೆ ಸೇರಿದವನು: ಭಗವದುಪಾಸನೆಯನ್ನು ಶತಬ್ರಹ್ಮ |13 


ಕಲ್ಪಕಾಲ ಯಜುದೇವತೆಗಳು ಮಾಡಿ ಬ್ರಹ್ಮಪದವನ್ನು ಹೊಂದಿ(ಹಿಂದಸಾ. 
a. [ಯಜು + ದೇವತೆ] 

ಬುಜುಭೇದ? (ನಾ). ಬಾಗಿರುವ ಸ್ಥಿತಿ; ಡೊಂಕಾಗಿರುವಿಕೆ (?): 
“ಕುಳಿರ್‌ - ಯಜು '[ಪಾಠಾಂ. ರಜ್ಜು, ರುಜ] ಭೇದೇ (ಬಗ್ಗು, ಕುಳಿತು 
ಕೊಳ್ಳು), ಹೈಮೇಚ (ಶೀತಳವಾಗು) ? (ಕಮಧಾ). p ಇದು ಮಿಥ್ಯಾ 
ಶಬ್ದವಿರಬಹುದು. ಇಲ್ಲಿನ ಸರಿಯಾದ ಪಾಠ “ಕುಳಿರ್‌-- ಶೈತ್ಯಾ 
ಸಂದಿ ರುಜಾಭೇದೇಷು” ಎಂದಿರಬಹುದು. [ಯಜು * ಭೇದ] 

ಜಬುಜುಮತಿ (ನಾ). ೧. [ಜೈನ] ಯುಜುವಾದ ಬುದ್ಧಿ : “ಯಜುಮಃ 
ಯೆಂಬುದು ಪರಮನೋಗತಾವಕ್ರವಾಕ್ಕಾಯ ಮನಃಕೃತಾರ್ಥಮಂ 
ಆಜಕಿಗುಂ? (ತತ್ತ್ವಪ್ರ. ೬೯); ಕ್ರಮದಿಂ ಯಜುಮತಿಯುಂ ವಿಫುಲ 
ಮತಿ ಯುಮೆಂದದಆ ಭೇದಮಿರ್ತೆಜನಕ್ಕುಂ (ಚಂದ್ರಪು 
೨. ಬುಜುಬುದ್ಧಿಯುಳ್ಳವನು; ಪ್ರಾಮಾಣಿಕ. 

[ಯಜು * ಮತಿ] 

ಯಜುಮಾರ್ಗ (ನಾ). ಸರಳಸ್ವಭಾವ; ನೇರವಾದ ಮಾರ್ಗ; 
ಕಪಟಿವಿಲ್ಲದ ದಾರಿ, ರೀತಿ: ಪಿರಿಯಾತಂ ಸ್ವಭಾವದಿಂ ಯಜು 
ಮಾರ್ಗವೃತ್ತಿಯಂ ತಳೆದು (ಸುಕುಮಾ. ೨-೫೭ ವ) ; ಅವನ ಭಾವನಾ 
ಪ್ರವಾಹವು ಯಜುಮಾರ್ಗದಲ್ಲಿ ಹರಿಯುತ್ತದೆ (ಭಾರದ. ೧೫೮). 

[ಯಜು * ಮಾರ್ಗ] 

ಯಜುರೇಖೆ (ನಾ). ಸರಳವಾದ ರೇಖೆ: ಸ್ಥಾನನಿರ್ಜೇಶಕ ಅಕ್ಷ 
ವೊಂದಕ್ಕೆ ಸಮಾನಾಂತರವಾಗಿ ಯಾವ ಬಿಂದುಪಿನಿಂದಾಗಲಿ ಎಳೆದು 
ಮತ್ತೊಂದು ಅಕ್ಷವನ್ನು ಸಂಧಿಸುವ ಯಜುರೇಖೆ (೦೯617೩೬೮. ಇಂಕನಿ). 

[ಯಜು + ರೇಖೆ] 

ಯಜುರೋಹಿತ (ನಾ). ೧. ನೆಟ್ಟಗಿರುವ ಕೆಂಪಾದ ಇಂದ್ರನ ಬಿಲ್ಲು: 

*ಇಂದ್ರನಬಿಲ್ಲು ಖಜು(ವಾದುದು)ರೋಹಿತಮೆಂಬುದು ೫ (ಹ ಲಾಯು. 


« ೧೪-೫೭). 


೧೧-೫೭) ; “ಐರಾವತಾಭ್ರಮಾತಂಗಮೆನೆ ಸುರರಾಜನೈರಾವತಕ್ಕೆ ಪೆಸ 
ರಕ್ಕುಂ - . . ಆತನ ಬಿಲ್ಲು ಯಜುರೋಹಿತಾಖ್ಯಮಕ್ಕುಂ? (ಮಂಗರಾ. 
೧೩-೩). ೨. ಕಾಮನಬಿಲ್ಲು: ಅಂತಾ ಯಜುರೋಹಿತಂ ತಿರೋಹಿತ 
ಮಾಗೆ 6 9 4 


ಸಂಸ್ಕತಿಯ ಅನಿತ್ಯತೆಗಿದುವೆ ನಿದರ್ಶನಮೆಂದು ಆತ್ಮಗೆತ 
ದೊಳಿಂತೆಂದಂ (ಚಂದ್ರಪು. ೪-೫೧ ವ). [ಯಜು * ರೋಹಿತ] 

ಯಜುಲಂಬಿ (ಗು). ನೆಟ್ಟಗೆ ಕೆಳಕ್ಕಿಳಿಯ ಬಿದ್ದಿರುವ (ಕಿ). 

[< ಸಂ. ಖುಜುಲಂಬಿನ್‌] 


೧೦೩೧ 


ಮಣನಿಧಾನ 


ಯಜುವೃತ್ತಿ (ನಾ). ನೇರವಾದ ವೃತ್ತಿ; ಪ್ರಾಮಾಣಿಕವಾದ 
ನಡತೆ: ರೋಹಿಣಿ... ಆತ್ಮವಲ್ಲಭನೊಳಾದನುರಕ್ತತೆಯಂ ಮಹತ್ತ್ವ 
ಮಂ ಸಂದ ಪತಿವ್ರತಾಚರಣಮಂ ಯಜುನೃತ್ತಿಯನಂದು ಭಾವಿಸುತ್ತೊಂ 
ದುಮನೆಂದಳಿಲ್ಲ (ಕಾದಂಉ. ೮೧೭). [ಯುಜು + ವೃತ್ತಿ] 


3| ಯಜೂಕರಣ (ನಾ). ನೆಟ್ಟಗೆ ಮಾಡುವುದು; ಸರಿಪಡಿಸುವುದು 


2೨ 


50 


33 


40 


45 


(ಕಿ). [ಸೆಂ.] 

ಯಜ್ವಾಗತ (ಗು). ೧. ನೇರವಾಗಿ ಬಂದ. (ನಾ). ೨. ನೇರವಾದ 
ಮಾರ್ಗ. ೩. [ಚಿ ತ್ರ ಶಾ]- ಖುಜು ೫: ಎಸೆಗುಂ ಯಜ್ವಾಗತಂ 
ಕಣ್ಣೊಳಿಸುಗಳಮಳವಟ್ಟ. ರ್ದೆ(ಪಾಕಾಂ. ಟ್ವಿರ್ಧ) ಯಣ್ವಾಗತ ೦ ರಂಜಿ 
ಸುಗುಂ ಪಾರ್ಶ್ವಾಗತಂ (ಅಜಿಪು. ೨-೪೫); (ಕಾವ್ಯಾವ. ೪೧೮ ನೊಲ). 

[ಯಜು + ಅಗತ] 

ಯಣ (ನಾ). ೧. ಸಾಲ; ಕಡ: ಕಾಶಿಯ ನಿವಾಸದೊಳು ಸತಿಸುತರೆ 
ಮಾಜ್‌ .ತಾಂ ಹೇಸದೆಯನಾಮಿಕಂಗಾಳಾಗಿ ಯಣವನುತ್ವರಿಸಿದ 
ಹರಿಶ್ಚಂದ್ರನು (ಹಚಕಾ. ೧೧ ಸೂಚನೆ) ; ಅವನ ಯಣವನ್ನು ನಾನು ಹೇಗೆ 
ತೀರಿಸಲಿ? (ತೇನೋಡ. ೨೫). ೨. ದುರ್ಗ; ಕೋಟಿ.' ೩. ನೀರು: 
* ಯಣನೆಂದರಿ ಸಾಲಕ್ಕೂ ದುರ್ಗ. ಭೂಮಿಗೂ ನೀರಿಗೂ ಹೆಸರು” 
(ಹೊನುಗ. ೨೧). ೪, (ಆಲಂ) ಹಂಗು: ಅವನ ಯಣದಲ್ಲಿ ಬಿದ್ದಿರು 
ಪುದು ಬೇಡ (ರೂಢ). ೫. (ಆಲಂ) ಉಪಕಾರ. ೬. [ಗಣಿತ] ಕಳೆಯ 
ಬೇಕಾದುದನ್ನು ಸೂಚಿಸುವ ಚಿಹ್ನೆ. "ಜುಣಚಿಹ್ನೆ' ಪರಾ. 

ಯಣತೀರಿಸು = ಸಾಲವನ್ನು ತೀರಿಸು, — ಹ ಂದಿರುಗಿಸು: 

ಧಣಿಯ ಯಣತೀರಿಸಬೇಕು (ರೂಢಿ). ಯಣಹರಿಸು- ಯಣ ತೀರಿಸು 
(೪). ಯಣಹೊರಿಸು- ಸಾಲವನ್ನು ಹೊರಿಸು, ಹೇರು: ದಾಯಾಖ 
ಗಳು `ನನಗೆ ಯಣ ಹೊರಿಸಿದರು (ರೂಡಿ, ಯಣಹೊರು- ಸಾಲ 
ಹೊತ್ತುಕೊ: ನಾನು ಕುಟುಂಬದ ಯಣ ಹೊತ್ತಿದ್ದೇನೆ(ರೂಢಿ). [ಸಂ.] 

ಯಣಂಗುಡು (ಕ್ರಿ). ಸಾಲನನ್ನು ಕೊಡು ; ಕಡಕೊಡು : ಉಪ 
ದೇಶಂಗೊಟ್ಟರ್‌ ಯಣಂಗೊಟ್ಟರೆಂಬ ನಾಲ್ನುಡಿಯುಂಟು (ಧರ್ಮಾಮೃ. 
೬-೧೯೭). [ಯಣ + ಕುಡ್ಕು (ಆ ಕೊಡು)] 

ಬಣಗಾರ (ನಾ). ಸಾಲಗಾರ: ನಾನು ನಿನ್ನ ಯಣಗಾರನಾಗಿ ಬಿದ್ದಿರುನೆ 
(ರೂಢಿ). [ಯಣ + -ಗಾರ (ಆ -ಕಾಜ)] 

ಯಣಗೂಳು (ನಾ). ಹಂಗಿನ ಅನ್ನ; ದಾಕ್ಷಿಣ್ಯದ ಆಹಾರ : ನಾನೇನು 
ಇವರ ಮನೆಯ "ಯಣಗೂಳು' ತಿನ್ನಲು ಬಿದ್ದಿಲ್ಲ (ಗಂಗಾವ. ೧೬೨). 

[ಯಣ + ಕೂಳು(ಆ ಕೂಲರ್‌) 

ಯಣಚಿಹ್ನೆ (ನಾ). [ಗಣಿತ] ಕಳೆಯಬೇಕಾದುದನ್ನು ಸೂಚಿಸುವ 
ಚಿಹ್ನೆ; ಉಣೆ": ಈ ದೂರಗಳು ಕನ್ನಡಿಯ ಮುಂದುಗಡೆ 
ಇದ್ದರೆ ಧನಚಿಹ್ನೆಯನ್ನು ಹಾಕಬೇಕು ; ಕನ್ನಡಿಯ ಹಿಂದೆ ಇದ್ದರೆ ಯಣ 
ಚಿಹ್ನೆಯನ್ನು ಹಾಕಬೇಕು (ಭೌತಎ. ೧೭೨). "ಧನಚಿಹ್ನೆ? ಪರಾ. 

[ಯಣ + ಚಿಹ್ನೆ) 

ಯಣತ್ರಯ (ನಾ). ಮೂರು ಬಗೆಯ ಜುಣಗಳು ; ದೇವಖಣ, 
ಪಿತೃಖಣ, ಯಹಿಯಣ -- ಎಂಬ ಮೂರು ಖುಣಗಳು : ಕರುಣಿ 
ಸೆಲೆ ವಿಪ್ರ ನಿನ್ನಂ ಬೇಡಿಕೊಂಬೆ ನಾಂ ತರುಣಂ ಸುಪುಷ್ಫವಪು ತುಪ್ಪಿ 
ಮೃಗಪತಿಗಾಗದಿರದು ತಾತನ ಯಣತ್ರಯಕೆ ಹಜಿವಹುದು (ಜೈಮಿಭಾ. 
೨೬-೫೮). [ಯಣ + ತ್ರಯ) 

ಯಣನಿಧಾನ (ನಾ). “ತನಗೆ ಲಭ್ಯವಾಗಬೇಕಾಗಿರುವ ನಿಧಾನ; 
ನಿಕ್ಷೇಪ” (ಮಹಾದೇ. ಕೋಶ) ; ಮಆಕಿದೋಆಗಿ ಕನಸ ಕಂಡೇಳುವಲ್ಲಿ 
ಸತ್ತ ಹೆಣ ಎದ್ದಿತ್ತು ತನ್ನ ಯಣನಿಧಾನ ಎದ್ದು ಕರೆಯಿತ್ತು (ಮಹಾದೇ. 
೨೫೦). [ಯಣ + ನಿಧಾನ) 


ಯಣನಿಬದ್ಧ 


ಯಣನಿಬದ್ಧ (ನಾ). ಯಣದಿಂದ ಬದ್ಧನಾದವನು ; ಸಾಲಕ್ಕೆ ಕಟ್ಟು 
ಬಿದ್ದವನು: ದುಷ್ಕರ್ಮಶೇಷದ ಯಣನಿಬದ್ಧರು ಕಂಡು ಮಾಡುವು 
ದೇನು ಕೌರವರು (ಕುವ್ಯಾಕ. ೮-೨೮). [ಯಣ + ನಿಬದ್ಧ] 
ಬಣಸಾತಕೆ (ನಾ). ಕಡವನ್ನು ತೀರಿಸದ ಪಾಪಿ; ಕೊಟ್ಟ ಸಾಲ 
ವನ್ನು ಹಿಂದಿರುಗಿಸದನನು: ಆ ಬುಣಪಾತಕ ಇನ್ನೂ ಬಡ್ಡಿ ಕೊಡ 
ಲಿಲ್ಲ (ಸುವಸಂ. ೭೮). [ಯಣ * ಪಾತಕ] 
ಯಣಬಾಧೆ (ನಾ). ಕಡದ ಬಾಧೆ; ಸಾಲದ ಬಾಧೆ: ಚುಜಬಾಧೆಯಿಂದ 
`ಮುಕ್ತನಾಗದ ಹೊರತು ನೆಮ್ಮದಿಯಿಲ್ಲ (ರೂಢಿ). [ಖಣ + ಬಾಧೆ] 
ಯಣಭಯೆ (ನಾ). ಕಡದ ಭಯ; ಸಾಲದ ಅಂಜಿಕೆ: ಎಲ್ಲಿಹುದು 
ಖುಣಭಯವು ಮನುಜರೊಳಲ್ಲಿಹುದು ದೇವಾಂಶ ನಿಜವಾಗೆಲ್ಲಿಹುದು 
ಸನ್ಮಾರ್ಗ ಬಳಿಕಲ್ಲಿಹುದು ಬ್ರಾ ಫ್ರಾಹ್ಮಣ್ಮ (ಕುವ್ಯಾಉ. ೩-೩೦). 
[ಯಣ * ಭಯ) 
ಯಜಭಾರ (ನಾ). ಕಡದ ಹೊರೆ; ಸಾಲದ ಹೊರೆ: ಆ ಕಾರಣ ಇಲ್ಲಿ 
ಯಣ ಭಾರದ ಪ್ರಶ್ನೆಯೇನೂ ಇಲ್ಲ (ವಾತ್ಸಲ್ಯ. ೨೦೫). [ಯಣ + ಭಾರ] 
ಬುಣಮುಕ್ತ (ನಾ). ಸಾಲದಿಂದ ಬಿಡುಗಡೆಯಾದವನು: ತಂದೆ 
ತನಗೆ ಮಗ ಹುಟ್ಟಿದರೆ ಯಣಮುಕ್ತನಾಗುತ್ತಾನೆ (ಭಾರದ. ೩೧); ಸಾಲ 
ತೀರಿಸಿ ಯಣಮುಕ್ತನಾದೆ (ರೂಢಿ). [ಯಣ ಮುಕ್ತ] 
ಯಣಮುಕ್ತಿ (ನಾ). ಸಾಲದಿಂದ ಬಿಡುಗಡೆ ಪಡೆಯುವಿಕೆ (8). 
[ಯಣ * ಮುಕ್ತಿ) 
ಯಣಮುಕ್ತೆ (ನಾ). ಸಾಲದಿಂದ ಬಿಡುಗಡೆಯಾದವಳು : ಆರ್ಯನ 
ಮಾತಿನಿಂದಲೇ ಈಕೆ ಈಗ ಯಣಮುಕ್ತೆಯಾದಳು (ಶಾಕುಂತ. ೧೬-೨೪). 
[ಯಣ + ಮುಕ್ತೆ] 
ಯಣವಿದ್ಯುತ್ತು (ನಾ). ರಾಳ ಮೊದಲಾದುವನ್ನು ಉಜ್ಜುವುದರಿಂದ 
ಹುಟ್ಟುವ ವಿದ್ಯುತ್ತು: ವಲ್ಯನೈಟ್‌ ಅಥವಾ ಗಂಧಕ ಅಥವಾ ಕರೋಬಾ 
ಮಣಿ ಇವುಗಳನ್ನು ಉಣ್ಣೆ ಬಟ್ಟಿ ಯಿಂದ ಉಜ್ಜಿದರೆ ಬರುವ ವಿದ್ಮು ತ್ತಿಗೆ 
ಯಣನಿದ್ಭುತ್ತೆ ೫ ಹೆಸರು (ಭಾತಂ. ೩೨೩). [ಯಣ + ವಿದು ತ್ತ] 
ಯಣನಿನೋಚನೆ (ನಾ). =ಖುಣಮುಕ್ತಿ : ಕಿ). [ಯಣ ನಿಮೋಚನೆ) 
ಯಣವ್ಯಾಪಾರ (ನಾ). ಸಾಲದ ವ್ಯವಹಾರ ; ಉದ್ದರಿ ವ್ಯಾಪಾರ 
(ಉಕ (credit transaction. ಪಾಲಿಸಿ. ೨೪). [ಯಣ + ವ್ಯಾಪಾರ] 
ಯಣಸಂಖ್ಯೆ (ನಾ). [ಗಣಿತ] “(ವ್ಯವಕಲನ ಲೆಕ್ಕದಲ್ಲಿ) ಕಳೆಯ 
ಬೇಕಾದ ಸಂಖ್ಯೆ, ಜುಣಸಂಖ್ಯೆ; ಕಳೆಯಬೇಕಾದ್ದು” 
(subtrahend. ಇಂಕನಿ). [ಯಣ + ಸಂಖ್ಯೆ) 
ಯಣಸಂಬಂಧ (ನಾ). - ಯುಣಾನುಬಂಧ ೨: ಎಮ್ಮವರು ಬೆಸಗೊಂ 
ಡರೆ ಶುಭಲಗ ವೆನ್ನಿರಯ್ಯ ರಾಶಿ ಕೊಟಿ ಖುಣಸಂಬಂಧ (ಪಾಠಾಂ. 
ಖುಣಾನುಬಂಧ] ವುಂಟಿಂದು ಹೇಳಿರಯ್ಯಾ (ಬಸವ. ೮೩) ; ಸಂಧಿಯಲಿ 
ನಮ್ಮ ವನಿ ಖೆಣಸಂಬಂಧವುಂಟೀ ಚ ರಣದಭಿಸಂಧಿ ಸಾಕಿನ್ನೆನುತ 
ಫಲುಗುಣ ಶಿರವ ಬಾಗಿದನು (ಕುವ್ಯಾಭೀ. ೩-೩೭). 
[ಯಣ + ಸಂಬಂಧ] 
ಯಣಸೂತಕೆ (ನಾ). ಸಾಲದಿಂದ ಉಂಟಾಗುವ ದೋಷ, 
ಮೈಲಿಗೆ: ಹೆತ್ತ ಸೂತಕ ಹತ್ತು ದಿನಗಳಿಗೆ ಪರಿಹಾರ; ಮೃತ್ಯುಸೂತ 
ಕಪು. ಹನ್ನೊಂದು ದಿನಕೆ ಮತ್ತೆ ಖುಣಸೂತಕವು ಜನ್ಮ ಜನ್ಮಾಂತರಳೆ 
(ಕಎಪು. ೨೩). [ಯಣ + ಸೂತಕ] 
ಯಣಸ್ಥೆ (ನಾ). ೧. ಸಾಲಕೊಟ್ಟವನು ; ಸಾಲಿಗ. ೨. ಸಾಲವನ್ನು 
ತೆಗೆದುಕೊಂಡವನು ; ಸಾಲಗಾರ. ೧, ೨: “ಉತ್ತಮರ್ಣನೆಂದರೆ 


೧೦೩೨ 


3 


40 


ಸಾಲಕೊಟ್ಟವನು ಅಧಮರ್ಣನೆಂದರೆ ಸಾಲ ತೆಗೆದುಕೊಂಡವನು ಈ | ಆ 


ಇಬ್ಬರು ಖುಣಸ್ಕರು” (ಸಿದ್ಧಾಂತಿ. ೨೩೬). 


[ಂ.] 


& 


ಯತಕೆಲ್ಪನೆ 


| ಯುಣಹರಿ (ಕ್ರಿ). ಸಾಲ ಬಗೆಹರಿ, --ತೀರು: ಇಂದಿಗೆ ತಮ್ಮ ಕೃಪೆ 

ಯಿಂದ ಅವರ ಯಣಹರಿಯಿತು (ನೀತಿಚಿಂ. 2೭1, ೧೯). 
[ಯಣ ಹರ್ಮಿ (ಆ ಪಜಕ್ಕಿ)) 

ಯಣಾತೂರ್ಯ (ನಾ). (?): ಕ್ರಿಯನರಿದು ಆಚಾರದಲ್ಲಿ ನಿಂದು 
ಖುಣಾತೂರ್ಯ ತ ಫ್‌ ಚ್ಛಾ ತೂರ್ಯವೆಂಬ ಮೂಜು 
ಮಾಟವ ಕಂಡು . - ಮಾನ್ಯರ ಜಟ ಕೂಡುವಲ್ಲಿ ಇಂತೀಭಾವ 
ಸದ್ಭಕ್ತನ ಸ್ಥಲ A ೧೧೬-೪೫೬). [2] 

ಯೆಣಾದಾನ (ನಾ). ಸಾಲವನ್ನು ಹಿಂದಕ್ಕೆ ಪಡೆಯುವುದು. 

[ಯಣ + ಆದಾನ] 

ಯಣಾನುಬಂಧ (ನಾ). ೧. ಹಿಂದೆ ಕೊಟ್ಟ ಸಾಲದ ಸಂಬಂಧ; 
ಹಿಂದಿನ ಕಡದ ನಂಟು. ೨. ಪೂರ್ವಜನ್ಮದ ವಾಸನೆಯಿಂದ ಬರುವ 
ಬಾಂಧವ್ಯ, ಸ್ನೇಹೆಸಂಬಂಧ, ಆ ತ್ಮಸೆಂಬಂಧ : ಅವರ 
ಸ್ವಯಂಕಲ್ಪಿತ ಬಂಧುತ್ವ ರಕ್ತಬಾಂಧವೃ್ಯಕ್ಕಿಂತ ಹೆಚ್ಚಾಗಿ ಖುಣಾನು 
ಬಂಧವಾಗಿಯೇ ಮಾರ್ಪ ಟ್ಟ ತು (ಶಾಂತಲಾ. ೧೧೧); ಯಾವುದೋ 
ಜನ್ಮಾಂತರದ ಯಣಾನುಬಂಧವೊಂದು ತನ್ನನ್ನು ಈ ನೆಲಕ್ಕೆ ಕಟ್ಟ ಹಾಕಿರ 
ಬೇಕು (ಮಹರುದಾ. ೧೦೧). [ಯಣ + ಅನುಬಂಧ] 

ಯಣಿ (ನಾ). ೧. ಸಾಲವನ್ನು ಹೊತ್ತವನು; ಸಾಲಗಾರ: ಶನಿಗೃಹ 
ಡೊಳ್‌ ಬುಧನಿರೆ ಖಣಿ [ಪಾಠಾಂ. ಣ) ಧನಹೀನಂ ಶಿಲ್ಪಿ ಶಾಸನಾರ್ಥಿ 
ಪರಪ್ರೇಷ್ಯನೆನಿಕ್ಕುಂ (ಜಾತತಿ. ೧೭-೨೫); ಖಯುಣಿಗಳ್ಳೆಸಲೆ ತನೂಭವರ್‌ 
ತಮ್ಮ ತಂದೆಯ ಖುಣಳೆ (ಶ್ರೀರಾಮಾ. ೭೫-೫೬೨). ೨. (ಆಲಂ) 
ಹಂಗಿಗೆ ಒಳಗಾದವನು: ತಾನು ಹಿಂದಿನವರಿಗೆ ಖುಣಿಯೆಂದೂ, 
ಮುಂದಿನವರಿಗೆ ಗಣಿಯೆಂದೂ ತಿಳಿದುಕೊಂಡರೆ ಸಾಕು (ಸ 0 ರಾಮಾ. 
ಸಂಗ್ರಹ. ಪೀಠಿಕೆ ೫೦1೪). "ಚಿರಯಣಿ' ಪರಾ. [ಆ ಸಂ. ಜುಣಿನ್‌] 

ಯತ (ನಾ). ೧. ಸತ್ಯು: “ಖತಂ, ಸತ್ಯಂ, ಸಮಾಚೀನಂ, ಸಮ್ಮಕ್‌, 
ತಥ್ಮಂ-ಈ ಲೆ ಸತ್ಯದ ಪೆಸರ್‌ ೨ (ಹಲಾಯು. ೨೩-೧೪೩) ; ಯತಮೊಂದೆ 
ಗೆಜ್ಲುವುದು, ಅನೃತವಲ್ತು (ಹೊಂಗಳು. ೩೮-೧೫) ; ಸ್ಮಿತವಿರಲಿ ವದನದಲಿ 
ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲಿ ಖೆ:ತವ ಬಿಡದಿರಲಿ (ಮಂಕುಕ. 
೭೨೪); ಗೆಲ್ಗೆ ನಿರುತಂ ಖತಂ (ಶ್ರೀರಾಮಾ. 69-೧೬೮). ೨. ಧರ್ಮ; 
ನ್ಯಾಯ : ಇದರಿಂದ ಖಯತವನ್ನು ಮಾರಿದನೆಂಬಂತೆ. . . ಆಗಿ ಸ್ಮೂಸನ 
ವೈರವೈಸಮ್ಮಗಳಿಗೆ ಗುರಿಯಾಗಬೇಕಾಯಿತು (ಬದ್ಧ ಪ್ರ. ಪೀಠಿಕೆ, 7೮೭೭). 
೩. ಪೂಜಾರ್ಹ; ಗೌರವಾರ್ಹ. ೪. “ಕಾಳುಗಳ ನ್ನು ಆರಿಸಿ 
ಕೊಂಡು ಜೀವಿಸುವುದು” (ಅಮರ. ಟೀಕೆ). ೫. ತೇಜಸ್ವಿ. 
೬. ಸೂರ್ಯ. ೩. ನೀರು. ೮. ಚಂದ್ರ. ೯. ಹಂಸ. ೧೦. ಮುನಿ; 


ಯತಿ. ೧೧. ಕತ್ತಲೆ: "ತರಣಿ ಮರಾಳ ಚಂದ್ರ ಮುನಿ ಕತ್ತಲೆ ವಾರಿ 
ಯತಾ [ಪಾಠಾಂ. ವೃದಾ]ಖ್ಮೆ” (ನಾನಾರ. ೧೦). [ಸಂ.] 
ಯತಂಭರ (ನಾ). ಸತ್ಯಶೀಲ; ಪರಮಾತ್ಮ. [ಸಂ.] 


ಖತಂಭರೆ (ನಾ). ೧. [ಯೋಗಶಾ]: ಸಮಾಧಿಕಾಲದಲ್ಲಿ ಸತ್ವಗುಣ 
ದಿಂದ ಪ್ರಕಾಶಿಸುವ ಒಂದು ಪ್ರಜ್ಞೆ : ನವನವೋನ್ಮೇಷಶಾಲಿನಿಯಾದ 
ಪ್ರಜ್ಞೆ, ಜುತಂಭರಳಾದ ಪ್ರಜ್ಞೆ, ತಾರಕಳಾದ ಪ್ರಜ್ಞೆ, ವಿಶ್ವವನ್ನುನ್ನೀಲಿಸುವ 
ಪ್ರಜ್ಞೆ ಅಲ್ಲಿ ತಾನೇ ತಾನಾಗಿರುವಳು (ಸಾಹಿ. ೩೫). ೨. [ಯೋಗಶಾ) 
ನಾಲ್ಕು ವಿಧವಾದ ಸಂಪ ಪ್ರಜ್ಞಾತ ಸ ಸಮಾಧಿಸಿದ್ಧಿ ಗಳಲ್ಲಿ ಒಂದನೆ 
ಯದು; ಮಧುಮತಿ: ಒಂದನೆಯ ಮಧುಮತಿಯೇ "ಮತಂಭರಾ 
ಎಂದು ಹೇಳಲ್ಪಡುವುದು (ಹಿಂದಸಾ. ೧೦೮). [ಸಂ. ಯತಂಭರಾ] 

ಯತಕಲ್ಪನೆ (ನಾ). ಸತ್ಯುದ ಕಲ್ಪನೆ: ಕವೀಂದ್ರಮತಿ ಲೋಕದೊಳ್‌ 
ಪೊಳೆವ ಖತಕಲ್ಪನಾ ಮೂರ್ತಂಗಳಂ, ಭಾವಚರ ನಿತ್ಕಸತೃಂಗಳಂ 
(ಶ್ರೀರಾಮಾ. ೪-೮೫). [ಯತ + ಕಲ್ಪನೆ] 


ಯತಚಿತ್ತು 


ಯತಚಿತ್ತು (ನಾ). ಸತ್ಯವಾದ ಜ್ಞಾನ: ನಿನ್ನ ಖೆತಚಿತ್ತ ನೆಮಗೆ ಕೃಪೆ. 

ಯಿತ್ತು ಕಾಯಿ ದಿವ್ಮಮಾತೆ (ಅಗ್ನಿಹಂ. ೯೫-೩೬). 
(ಸಂ. ಜುತಚತ್‌ (ಮತ + ಚಿತ್‌)] 

ಯತಜುಪ್ಪ (ಗು). ಸತ್ಯದಿಂದ ಕೂಡಿದ; ಖುಜುವಾದ : ಸುಪ್ತಿ 
ಯೊಳು ಭವವಿಲ್ಲ ಸ್ವಪ್ನದೊಳು ಖುತವಿಲ್ಲ ಜಾಗರದಿ ಖೆತಜುಪ್ವಭವವೇ 
ಳ್ವುದು (ಮಲೆದೇ. ೪೬-೨). [ಚತ + ಜುಪ್ಪ) 

ಯತದರ್ಶಿ (ನಾ). ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವನು: ಚತ 
ದರ್ಶಿ ತಾಂ ನುಡಿದನಪ್ರತಿವಾದ ವೇದಮಂ, ಸಮಹೃದಯ ಸಂವೇದ್ಮಮಂ 
(ಶ್ರೀರಾಮಾ. ೧೭೦-೫೦೦). [ಆ ಸಂ. ಖುತದರ್ಶಿನ್‌) 

ಯತಪ್ರಕೃತಿ (ನಾ). ನಿಜವಾದ ಸ್ವಭಾವ, ಪ್ರಕೃತಿ: ನಿನ್ನೊರ್‌ 
ತಪಃಶಕ್ತಿ, ಪೇಳ್‌ ಚಲಿಸಲಾರದೆ ಚುತಪ್ರಕೃತಿಯಂ? (ಶ್ರೀರಾಮಾ. 
೫೪೭-೧೮೧). [ಯುತ + ಪ್ರಕೃತಿ] 

ಯತಮಾರ್ಗ (ನಾ). ಸತ್ಯದ ಮಾರ್ಗ, ದಾರಿ: ಜಗದ್ಮಾರಕವಾದ 
ಯತಮಾರ್ಗದ ಅನುಸರಣೆಯೇ ಅನ್ನದಾಯಕನಾದದ್ದು (ಯಕ್ಸಾರ. 
೩೩೪). [ಯುತ * ಮಾರ್ಗ] 

ಯತವಚನ (ನಾ). ಸತ್ಯದ ನುಡಿ; ಸತ್ಯವಾಕ್ಯ: ಯತಿಪತಿ ಮುಖಾ 
ರವಿಂದೋದ್ಗತ ಖುತವಚನಂ ಸ್ವಕೀಯ ಹೃದ್ಧೋಚರಮಾಗೆ (ಸುಕುಮಾ. 
೯-೧೧೨). [ಯತ * ವಚನ] 

ಯತವಾಕ್ಕ (ನಾ). - ಯತವಚನ: ಅನುಪಮ ವಿಕ್ರಮಕ್ರ ಮಮುದಾರೆ 
ಗುಣಂ ಯತವಾಕ್ಕಮೆಂಬ ಪೆಂಪೆನಲಿವು ಮೂಜಕಿ ನಾಲ್ಕೈಗುಣಂ (ಪಂಪಭಾ. 
೧೨-೯೩). [ಖೆತ * ವಾಕ್ಯ) 

ಯತಶಕ್ತಿ (ನಾ). ಸತ್ಯದ ಬಲ: ಸತಿಯ ಮೇರುಕಂಪನಕಾರಿ ಸುವ್ರತದ 
ಯತಶಕ್ತಿಯಂ ಪೊತ್ತು ಪೋದಪೆನಕ್ಕ (ಶ್ರೀರಾಮಾ. ೬೨೮-೩೦೩). 

[ಯುತ + ಶಕ್ತಿ] 

ಯತಿ (ನಾ). ೧. ಹೋಗುವುದು. ೨. ಮಾರ್ಗ. ೩. ನಿಂದೆ. ೪. ಅಭಿ 
ವೃದ್ಧಿ (8). [ಸಂ.] 

ಯತು (ನಾ). ೧. ಎರಡೆರಡು ತಿಂಗಳುಗಳ ಕಾಲಡ ಅವಧಿ; ವಸಂತ 
ಗ್ರೀಷ್ಮ ಮುಂತಾದ ಆರುಖತುಗಳು: “ಸಂದ ದಿನ ಮೂವತ್ತು ಮಾಸ 
ಮದುವೆರಡಾಗಲೊಂದು ಖುತುವಕ್ಕುಗ (ಮಂಗರಾ. ೨೧-೧೦); ಮಾಸಂ 
ಪಕ್ಷ ದ್ವಿತಯ ಂ ಮಾಸದ್ವಯಮೊಂದೆ ಯತು ಖುತುತ್ರಯಮುಯನ 
ನ್ಮಾಸಂ (ಪಂರಾಮಾ. ೧-೫೨); ನೋಂಪಿ ಯೆತು ಮಹೋತ್ಸಾಹದೊಳಂ 
ಪಸದನದೊಳಮೊಡಗೂಡುವುದಸಿಯಳ ಸೂಳಲ್ಲದೆನ್ನದೆಂದು ಚದುರಂ 
(ಮದಕಿ. ೮-೬೬) "ಸಡೃೃತು' ಪರಾ. ೨.ಸ್ತ್ರೀಯರ ಮುಟ್ಟು; ರಜಸ್ಸು: 
*ಕಾಂತೆಯರು ಪೊಜತೊಲಗೆ ಖಯತುವೆನಿಕ್ಕು” (ಮಂಗರಾ. ೧೩೮-೪); 
“ ಕಾಲವಿಭೇದಮುಂ ಸತಿಯ ಸೂತಕಮುಂ ಖಯತುವಕ್ಕುನ (ನಾನಾರ. 
೧೩೪). ೩. ಆರು ಎಂಬ ಸಂಖ್ಯೆಯ ಒಂದು ಸಂಕೇತ: *ಖರ್ಕ 
ದ್ರವ್ಯ, ಖುತು. ..ಇಂತಿನಿತುಂ ೬ ಕ್ಕೆ ಪೆಸರು? (ವ್ಯವಹಾ. ೧೦); 
« ಯತು ರಸ ಖರಮವಾಜು? (ಮ ಂ ಗ ರಾ. ೧೦೩-೮). ೪. [ಜೈನ] 
ಅರುವತ್ತು ಮೂರು ಇಂದ್ರಕಗಳಲ್ಲಿ ಒಂದು. (ಸಂ. 

ಯತುಕಾಲ (ನಾ). ೧. ಖುತುಗಳ ಕಾಲ: ಖುತುಕಾಲವನಜಕಿತು 
ವಿಷಮ ತಪವ ನೆಗಳ್ನನಿಳೇಶ್ವರಂ (ಹಮ್ಮಿರ. ೨-೬ ವ). ೨. ಮುಟ್ಟ್ರಾ 
ಗುವ ಕಾಲ. 

ಯತುಕಾಲನಿಯಮ - ಖುತುಸ್ನಾತೆಯಾದ ಹೆಂಡತಿಯೊಡನೆ 

ಸಂಭೋಗಮಾಡುವುದರ ನಿಯಮ, ವ್ರತ: ಇದಕ್ಕೆ ಅನುಕೂಲ 


೧೦೩೩ 


20 


ವಾದ ಖುತುಕಾಲ ನಿಯಮಗಳನ್ನು ಅನುಸರಿಸುವುದಾಗಿ ಆರನೆಯ ಹೆಜ್ಜೆ |45 


ಪ್ರಮಾಣ (ಶಾಂತಲಾ. ೧೧೩). [ಯತು + ಕಾಲ] 


ಯತುವಿಮಾನ 


ಯತುಗೊಳ್‌ (ಕ್ರಿ). ರಜಸ್ವಲೆಯಾಗು; ಮುಟ್ಟಾಗು; ಹೊರ 
ಗಾಗು: *ಖುತುಗೊಂಡ [ಪಾಠಾಂ. ವಡೆದ, ವಡೆವ]ವಳ್‌ ನಗ್ನಿಕೆ * 
(ಮಂಗರಾ. ೮೯-೨). [ಯತು + ಕೊಳ್‌] 

ಯತುದಾನ (ನಾ). ಖತುಸ್ನಾತೆಯಾದ ಪತ್ನಿಗೆ ಸಂಭೋಗಾವಕಾಶ 
ವನ್ನು ಕೊಡುವುದು: ಈ ತರಳೆಗಿಂದು ಖುತುದಾನಮಂ ಮಾಡಿಡೊಡೆ 
ಪಾತಕಂ ತನಗಿಲ್ಲ (ಜೈಮಿಭಾ. ೧೧-೨೧). [ಯತು + ದಾನ] 

ಯತುಧರ್ಮ (ನಾ). ಖುತುವಿನ ನಿಯಮ, ಸ್ವಭಾವ: 
ನೊನೆಂಬರ್‌ ತಿಂಗಳ ಮೊದಲನೆಯ ವಾರದಲ್ಲಿ ನೆಗಡಿ ಭೇಟ ಕೊಡ 
ದಿದ್ದರೆ, ಯತುಧರ್ಮನೇ ಬದಲಾದಂತೆ ಆತಂಕೆಪಡುವವರೂ ಉಂಟು 
(ನಂಟರು. ೩೬). [ಯತು * ಧರ್ಮ] 

ಯತುಧರ್ಮಶಾಸ್ತ್ರ (ನಾ). ಖುತುಗಳ ಧರ್ಮವನ್ನು ತಿಳಿಸುವ 
ಶಾಸ್ತ್ರ : “ ವಾಯುಗುಣಕ್ಕೆ ಸಂಬಂಧಿಸಿದಂತೆ ಪ್ರಕೃತಿ ದೃಶ್ಯಗಳು ಅಥವಾ 
ಘಟನೆಗಳು ಅವರ್ತವಾಗುವ ಉಲಗಳನ್ನು ಕುರಿತ ಶಾಸ್ತ್ರ; ಖುತುಧರ್ಮ 
ಶಾಸ್ತ್ರ? (Phenology. ಇಂಕನಿ). [ಯತುಧರ್ಮ + ಶಾಸ್ತ್ರ] 

ಯತುಪ್ರತಾನ (ನಾ). ಯತುಗಳ ಸಮೂಹ: ಆಕೆಯಂ ನೋಡಿ... 
ಬಸಂತದೊಳ್‌. ಬಂಬಲ್ಲಗುಳ್ತ ಮದನಮದಾನೇಕಪಕ್ಕೆ ಪಕ್ಕಾದಳೀಕೆ 
ಯೆಂದು ಖುತುಪ್ರತಾನಾವಯವಂಗಳನೆ ವಿದೂಷಕಂ ಮದೋಪಕ್ರಮ 
ದನುಕ್ರಮಂಮಾಡಿ (ಶಾಂತಿಪು. ೮-೮೮೪ ವ). [ಖೆತು + ಪ್ರತಾನ] 

ಯತುಭೇದ (ನಾ). ಖುತುಗಳ ವ್ಯತ್ಯಾಸ: ಭೂಮಿಗೆ ಮುಖ್ಯವಾಗಿ 
ಎರಡು ವಿಧವಾದೆ ಚಲನೆಗಳಿವೆ... ಸೂರ್ಯನನ್ನು ವರ್ಷಕ್ಕೆ ಒಂದು 
ಸಲ ಬಳಸಿ ಬರುತ್ತದೆ; ಇದರಿಂದ ಖುತುಭೇದಗಳಾಗುತ್ತವೆ (ಭೂವಿವ. 
೧೧). [ಯತು * ಭೇದ] 

ಯತುಮತಿ (ನಾ). ರಜಸ್ಪಲೆಯಾದವಳು; ಮು ಟ್ಬಾ ದವಳು; 
ಹೊರಗಾದವಳು : ನಾರಿ ಬುತುಮತಿಯೆಂದಡೆಯು ಸುಲಿ ಸೀರೆಗಳನೆಂ 
ಬಗ್ಗಳಿಕೆ ಕಾಸಾರದಲಿ ಕರಗಿತೆ ಸುಯೋಧನ ಎಂದನಾ ಭೀಮ (ಕುವ್ಯಾಗ. 
ಆ-೮). [ಸಂ. ಯೆತುಮತೀ) 

ಬತುಯಾಪನ (ನಾ). ಖುತುವಿನ. ಕಾಲವನ್ನು ಕಳೆಯುವಿಕೆ: 
ಫಾಲ್ಗುಣ ಯೆತುಯಾಪನಕ್ಕೆ ಉಪಯುಕ್ತವಾದ ಒಂದು ಪೀತ ಉತ್ತ 
ರೀಯ (ಇಸ್ಪಕ. ೪೦೭). [ಖೆತು * ಯಾಪನ] 

ಯತುವಡೆ (ಕ್ರಿ). - ಬುತುಗೊಳ್‌: *ಕೊಡಗೂಸು ಕನ್ನೆ ಕೊಟ್ಟಾ 
ಕೂಸು ವರ್ಯೆ ಖೆತುವಡೆದೆ (ಪಾಳಾಂ. ಗೊಂಡ]ವಳ್‌ ನಗ್ಗಿಕೆ? 
(ಮಂಗರಾ. ೮೯-೨). [ಯತು * ಪಡೆ] 

ಯತುವಾಗು (ಕ್ರಿ). ಪುಷ್ಪವತಿಯಾಗು; ಡೊಡ್ಡ ವಳಾಗು: ಸಬ್ಬಸಿಗೆ 
ಘೃತ ... ಸೇವಿಸೆ ಹಳೆಯ ಜ್ವರೆಂ ಪರಿಹಾರಮಾಗಿ ಜೇಹಪುಷ್ಟಿ ಯಹುದು 
ದಿನ ಮಾರಿ ನೆರೆಯದ ಕನ್ನೆಯರು ಸೇವಿಸೆ ಯತುವಹರು (ಸಕವೈ. ೧೨೫). 

[ಯತು + ಆಗು] 

ಯತುನಿಮಾನ (ನಾ). [ಜೈನ] ಅರುವತ್ತುಮೂರು ಇಂದ್ರಕಗಳಲ್ಲಿ 
ಮೊದಲನೆಯದು: ಇದು ರಿ(£ಖು)ತು ವಿಮಾನಮಂ ತನ್ನುದಗ್ರ 
ಚೂಳಿಕೆಯೊಳಾಂತುಕೊಂಡಿರೆ: ಸ ಗ್ಗ ಕ್ಸ ದು ನಿಚ್ಚಣಿಗಿಪ್ಪ ವೊಲಿರ್ದುದಲ್ತೆ 
(ಆದಿಪು. ೨-೩೧); ಸೌಧರ್ಮೇಂದ್ರನ ಖಯೆತುವಿಮಾನಂ ನಡುವಾಗೆ 
ಸಂಖ್ಯಾತಾಸಂಖ್ಯಾತ ಯೋಜನ ವಿಸ್ತೀರ್ಣಂಗಳ್‌ .. . ವಿಮಾನಂಗಳ್‌ 
ಕಿಕ್ಕಿಅಗಿಲದಿರೆ (ಸುಕುಮಾ. ೧೧-೬೦ ವ) ; ವಿಶ್ವಾವನಿಯೊಳಗೆ ನೆಲ್ಲ 
ವತ್ತಿಯ ಜಿನಭವನಂ ರ£ೀಯ]]ತುವಿಮಾನಮಂ ಪೋಲ್ತಿರ್ಕುಂ (ಎಕ. 
೪11, ಶಿವಮೊ. ೧೦-೪೮ ; 1085) ; ಇದು ಯೆತು [ಪಾಠಾಂ. ರುತ್ತು ರಿತು] 
ವಿಮಾನಮೋ ಮೇಣಿದಹೀಂದ್ರನ ರುಂದ್ರ ರಮ್ಯ ಹರ್ಮ್ಮಮೊ (ನೇಮಿಪು. 


೧೧-೪). [ಯತು + ವಿಮಾನ] 


ಚುತುವೃತ್ತಿ 


ಯತುವೃತ್ತಿ (ನಾ). ಬುತುಚಕ್ರ (8). [ಖುತು* ವೃತ್ತಿ] 
ಯತುಶಾಂತಿ (ನಾ). ಮದುವೆಯಾದ ಹೆಣ್ಣು ಮೊದಲ ಬಾರಿಗೆ 
ಮುಟ್ಟಾದಾಗ ಮಾಡುವ ಒಂದು ಶುಭ ಸಂಸ್ಕಾರ, ಕರ್ಮ: 
ಆವಳು ತವರಿಗೆ ಹೋಗಿ ಬಂದಿದ್ದಳು. ಆನಂತರ ಯತುಶಾಂತಿಯಾಯಿತು 
(ಸ್ವಪ್ನಹೊ. ೧೩೨). [ಯತು + ಶಾಂತಿ] 
ಯತುಸಮಯ (ನಾ). ರಜಸ್ವಲೆಯಾಗುವ ಸಮಯ; ಮುಟ್ಟಿನ 
ದಿನ: ಸತಿಗೆ ಷೋಡಶದ ಖೆತುಸಮಯಮೇಕಾದಶೀವ್ರತಮಲಂಘ್ಮ 
ಶ್ರಾದ್ಧ ಮಿನಿತೊಂದು ದಿನಮೆ ಸಂಗತಮಾದೊಡೆಂತು ಕರ್ತವ್ಯಂ 
(ಜೈಮಿಭಾ. ೧೧-೨೦). [ಯತು + ಸಮಯ] 
ಯತುಸಾರ್ವಭೌಮ (ನಾ). ಖುತುಗಳ ಚಕ್ರವರ್ತಿ, “ಒಡೆಯ; 
"ವಸಂತ: ವಸಂತಂ ಖೆತುಸಾರ್ವಭೌಮ ವಿಭವಂ ಮೆಯ್ತೆತ್ತದೇಂ 
ಬಂದುದೋ (ಚಂದ್ರಪು. ೭-೩೭). .'[ಯೆತು * ಸಾರ್ವಭೌಮ] 
ಯತುಸ್ನಾತೆ (ನಾ). ಮುಟ್ಟಾದ ನಾಲ್ಕನೆಯ ದಿನ ಸ್ನಾನಮಾಡಿ 
ಶುದ್ಧಳಾದ ಹೆಂಗಸು; ಜುತುಸ್ನಾನಮಾಡಿದವಳು : ಎಳೆವೆಣ್ಣಜು 
_ ದಿಂಗಳ ಗರ್ಭಿಣಿ ತಿಂಗಳ ಬಾಣಂತಿ ಖುತುಸ್ನಾತೆ ಮುಳಿಸು ತಿಳಿದ 
ಕೋಮಲೆ (ಜನವ. ೩-೪೬) ; ಸುಧನ್ವಂ ಖುತುಸ್ನಾತೆಯಂ ಮಾಜದೊಡ 
ಗೂಡಿ ತನ್ವಿಯಂ ಬೀಳ್ಕೊಂಡು ಸಮರಕನುವಾಗುತಿರಲ್‌ (ಜೈ ಮಿಭಾ. 


೧೧-೨೬). [ಯತು + ಸ್ನಾತೆ] 
ಯತುಸ್ನಾನ (ನಾ). ಮುಟ್ಟಾದ. ಮೇಲೆ ನಾಲ್ಕನೆಯ ದಿನದಲ್ಲಿ 
ಮಾಡುವ ಸ್ಥಾನ. [ಖ.ತು * ಸ್ನಾನ] 


ಯತುಸಾ ಪ್ರವ (ನಾ). ಮುಟ್ಟಾಗುವುದು ; ಖ.ತುಸ್ರಾವ (Catamenia. 
ಇಂಕನಿ). [ಯತು * ಸ್ರಾವ] 

ಯತ್ತ (ನಾ). [ವ್ಯಾಕ]- ಖುಕಾರ: ಖುತ್ವಕ್ಕಾರಾದೇಶಂ (ಶಮದ. 
೮೪). [ಸಂ.1 

ಯತ್ಚಿಕ್ಕು (ನಾ). ಯಜ್ಞಪುರೋಹಿತ: ಯಾಗದಲ್ಲಿ ನಾಲ್ಕು ಖುತ್ತಿ 
ಕ್ಳುಗಳು ಮುಖ್ಯವಾಗಿರಬೇಕು (ಹಿಂದಸಾ. ೧೫೭). [ಆ ಸಂ. ಬುತ್ತಿ ಜ್‌) 

ಯತ್ತಿಜ (ನಾ). - ಯತ್ತಿಕ್ಕು: ಜಮದಗ್ನ್ನಾದಿಗಳಪ್ಪ ಷೋಡಶರ್ಶ್ವಿ 
ಜರ್ಕಳಿಂ ಬೇಳಲ್ವೇಯ್ದ (ಪಂಪಭಾ. ೬-೩೩ ವ); ಅರಸಂ ದೀಕ್ಷಿತನಿಲ್ಲಿ 
ಖುತ್ತಿಜರುಮೆಮ್ಮಾ ನಾಲ್ವರುಂ ಸಂಗರಾಧ್ವರದೊಳ್‌ (ಗದಾಯು. ೮-೪೬). 

[ಸಂ. ಖಯೆತ್ತಿಜ್‌] 

ಯದಂತ (ನಾ).[ವ್ಯಾಕ] ಖಕಾರಾಂತವಾದ.-ಶಬ್ದ: ಅತ್ವಾಂತಮುಮಿ 
ತ್ವಾಂತಮುಮುತ್ವಾಂತಮುಮಾ ಖುದಂತಮುಂ ನಿಜಲಿಂಗಂ (ಶಮದ. 
೮೪). [ಸಂ.1 

ಯದ (ಗು). ೧. ವೃದ್ಧಿ ಹೊಂದಿದ ; ತುಂಬಿದ; ಭರಿತವಾದ: 
ಮೃಗಭೂಖಯದ್ಧ ವಿಳಾಸಿನೀ ಕಬರಿಕಾ ಬಂಧಂಗಳಂ ಪೊತ್ತು... ಸುಲಿ 
ದತ್ತಂದೊಂದು ಮಂದಾನಿಳಂ (ಪಂಪಭಾ. ೪-೮೦). (ನಾ). ೨. ಕೂಡಿ 
ಹಾಕಿದ ಅಥವಾ ರಾಶಿಮಾಡಿದ ಧಾನ್ಯ. [ಸಂ.] 

ಯದ್ಭಸತ್ವ (ನಾ). ಅಭಿವೃದ್ಧಿ ಹೊಂದಿದ ಸತ್ಸ್ವಗುಣವನ್ನುಳ್ಳವನು; 
ಸತ್ತ್ವಭರಿತನಾದವನು : ಆದರಿನರಸುವರಲ್ಲೆ ಡ್ಯ ಸತ್ವರು (ಮಲೆದೇ. 
೪೯-೯). [ಯದ್ಧ + ಸತ್ತ್ವ (ಎ "ಸತ 4] 

ಯದ್ಧಿ (ನಾ). ೧. ಸಮೃದ್ಧಿ; ಅಭಿವೃದ್ಧಿ: ಬೆನಕಂ ಖುದ್ಧಿ ಬುದ್ಧಿ 
ಸಿದ್ಧಿ ಪ್ರದಾಯಕಂ (ಗಣೇಶ. ೨-೪೨). ೨. "ದ್ಧಿ; ಕೈಗೂಡುವಿಕೆ: 
ಪಲವುಂ ಯದ್ಧಿಗಳಿಂ ಕೂಡಿದೊರೆಲ್ಲಾ ಖುಷಿಸಮುದಾಯಮುಮಂ ಪ್ರತಿ 
ಪಾಳಿಸುತ್ತಂ(ವಡ್ಡಾರಾ.೭೫-೨); ಘೋರಪೀರತಪದಿಂಯದ್ದಿ ಪ್ರಾ ಪ್ರನಾದಂ 
(ಪಂರಾಮಾ. ೧೦-೧೭೩ ವ). ೩. ಸಂಪತ್ತು ; ಐಶ್ವ ರ್ಯ. ೪. `ಒಂದು 
ಔಷಧ'ದ್ರವ್ಯ: “ಮುರುಡಶಿಂಗಿ ” (ಗಂಗಾಮ. ೪೯). ([ಸಂ.) 


10 


20 


25 


೨0 


40 | 


45 


೧೦೩೪ 


ಬಯಸಿ 


ಯದ್ಧಿಪ್ರಾಪ್ತ (ನಾ). ಬುದ್ಧಿಯನ್ನು ಪಡೆದವನು : ಧೂಳಿಧೂಸರೆ 
ರತ್ನಾವಳಿಗಳಂ ಕಂಡ ದೂಸಜಕಿಂದಂ ಧರೆಣೀಪಾಲಕ ಮುನಿಪರ್‌ 
ಪಂಚಮಕಾಲದೊಳಣಮಾಗರಲ್ತೆ ಖುದ್ಧಿಪ್ರಾಪ್ತರ್‌ (ಆದಿಪು. ೧೫-೪೧). 

[ಯದ್ಧಿ + ಪ್ರಾಪ್ತ] 

ಬುದ್ಧಿ ಮಂತ (ನಾ). ೧, ಶ್ರೀಮಂತ; “ಶ್ವ ರ್ಯವಂತ. ಶಿ. ಅಣಿ 
ಮಾದಿ ಸಿದ್ದಿ ಗಳನ್ನು ಳ್ಳ ವನು; ಪವಾಡಗಳನ್ನು, ಅದು. ತಗಳನ್ನು 
` ನಡೆಸುವ ಸಾಮರ್ಥ್ಯವುಳ್ಳ ವನು: ಸ್ಥವಿರನಾದ ಮಹಾಮೌಕ ್ಲಲ್ಯಾಯ 
ನನು ಖುದ್ಧಿಮಂತನು. ಇವನನ್ನು ಆಶ್ರ ಯಿಸಿದರೆ ನನ್ನ ಕರ್ಮ ಲಘುವಾಗಿ 
ನೆರವೇರುತ್ತದೆ (ಹತ್ತುಮ. Mie [ಆ ಸಂ. ಖುದ್ದಿಮತ್‌] 

ಯದ್ಧಿಸಂಪನ್ನ (ನಾ). ಸಮೃದ್ಧಿಯುಳ್ಳವನು : ರಾಮನುಮಣುವಂ 
ತನುಂ ಶ್ರುತಕೇವಲಿಗಳಾದೊರುಳಿದವರೆಲ್ಲಂ ಖಯೆದ್ಧಿಸಂಪನ್ನರಾದರ್‌ ' 
(ಕಗವಿ. ೩೯-೧೪ ಚಾವುಂಪು). (ಯದ್ಧಿ + ಸಂಪನ್ನ] 

ಯಭು (ನಾ). ೧. ಒಂದು ದೇವತೆ: “ಅದಿತ್ಯ, ತ್ರಿದಶಃ... 
ಯಭುಃ, ಅಮರಃ . .. ದೈವತಂ ಈ ೨೧ ದೇವರ್ಕ್ಕಳ ಪೆಸರ್‌? 

(ಹಲಾಯು. ೨-೪). ೨. ದೇವತೆಗಳಲ್ಲಿ ಒಂದು ಪಂಗಡ (ಕಿ). 


[ಸೆಂ.] 


ಯವರ್ಣ (ನಾ). ಖಕಾರ ಮತ್ತು ಖೂಕಾರ: ವಿದಿತಮುವರ್ಣ 
ಯವರ್ಣೌತ್ವದೊಳಂ ಹ್ರಸ್ವೈತ್ವದೊಳಮಿನಾಗಮವಿಧಿ ತೆಪ್ಪದು (ಶಮದ. 
೧೦೮). [ಯ + ವರ್ಣ) 


ಯಶ್ಯ (ನಾ). ಮೈ ಮೇಲೆ ಬಿಳಿಚುಕ್ಳಿಗಳನ್ನುಳ್ಳ ಅಥವಾ ಬಿಳಿ 

ಬಣ್ಣದ ಪಾದಗಳನ್ನುಳ್ಳ ಜಿಂಕೆ. "ಯಶ್ಯಕೇತು' ಪರಾ. 
(ಸಂ. 

ಯಶ್ಯ ಕೇತು: (ನಾ). ಜಿಂಕೆಯ ಚಿಹ್ನೆಯನ್ನು ಧ್ವಜದಲ್ಲಿ ಉಳ್ಳ 
ವನು; ಅನಿರುದ್ಧ. (ಬುಕ್ಕ + ಕೇತು] 

ಯಶ್ಶಶೃಂಗ (ನಾ). = ಖಷ್ಯಶೃಂಗ. [ಯಶ್ಶ + ಶೃಂಗ] 

ಯಸೆಭೆ (ನಾ). ೧. ಎತ್ತು; ಗೂಳಿ: “ಉಕ್ಷಂ ವೃಷಂ... ವೃಷಭಮಾ 
ಯ (ಪಾಕಾಂ. ರು] ಷಭವಾ ಗೋ ಬಾಡಬೇಯಮೆನೆಯೆತ್ತೆ ನಿಕ್ಕುಂ? 
(ಮಂಗರಾ. ೫೩-೧). ೨. ಉತ್ತಮವಾದುದು ; ಶ್ರೇಷ್ಠ ವಾದುದು. 
೩. [ಜೈನ] ಮೊದಲನೆಯ: ತೀರ್ಥಂಕರ: ಇದರಲ್ಲಿ ಯಷಭಾದಿ 
ತೀರ್ಥಂಕರರ ಚರಿತ್ರೆಯು . . . ಬಂದಿರುತ್ತದೆ (ಜೈನಪ. ೧೩ ಮುನ್ನುಡಿ). 
೪. [ಸಂಗೀತ] ಸಪ್ಪೆ ಸ್ವರಗಳಲ್ಲಿ ಎರಡನೆ ಯ ದು: “ಷಡ್ಮಮಾ 
ಖಯಸಭಮಾ ಗಾಂಧಾರಮಾ ಮಧ್ಯಮಂ ಮಾಟ್‌ಪ್ಪ ಪಂಚಮಂ ಧೈವತಂ 
ಸುನಿಷಾದಮೋರಂತೆ ಸಪ್ತಸ್ವರಂಗಳಕ್ಕು * (ಮಂಗರಾ. ೨೩-೩) ; ಯಸ 
ಭಾದಿ ಸಪ್ತಸ್ವರ ಸಮಾಯೋಗ ಸಂಭವಮಪ್ಪ ಮೂವತ್ತುಂ ವಿಶುದ್ಧ 
ರಾಗದೊಳಂ (ಮಲ್ಲಿಪು. ೮-೨೬). ೫, ಒಂದು ಬಗೆಯ ಔಷಧಿ ಗಿಡ; 
ಹೆರಿಗೆಹಾಲೆಯೆಂಬ ಮೂಲಿಕೆ: “ಶೃಂಗೀ, ಯ[ಪಾಠಾಂ. ವೃ]ಷಭಃ 
ವೃಷ್ಟಃ - 4 ಹೆರೆ[ರಿ)ಗೆಹಾಲೆಯ ಹೆಸರು. ವೃಷಭವೆಂಬುವ ಮೂಲಿಕೆ” 
ಸತ್ತೆ 0ತಿ. ೧೨೧). (ಸೂ.] 

| ಬುಷಭಕ (ನಾ). ಒಂದು ಬಗೆಯ ಔಷಧಿ ಗಿಡ: “ಕೂರ್ಚರುಷಭರಃ- 
ಜೀವಿಕ್ಕ ಯೆಷಭಕ” (ಓಷಧಿ. ೩೭). [Aಂ.] 

ಖುಸಿ (ನಾ). ೧. ತಪಸ್ವಿ; ಮುನಿ: “ಜುಸಿಃ, ತ್ರಿಕಾಲದರ್ಶಿ, ಮುನಿಃ 
ವಾಚಂ ಯಮಃ- ಈ ೪ ಖುಹಿಗಳ್‌?» (ಹಲಾಯು. 
ಡಂಡಕಂ ಕಡುಮುಳಿದಂ ಖೆಷಿಯರ್ಗೆ (ಪಂರಾಮಾ. ೯-೯). ೨. ಏಳು. 
ಎಂಬ ಸಂಖ್ಯೆಯ ಸಂಕೇತ: “ಯಷಿ, ಶೃಂಗಿ . . . ದ್ವೀಪ್ಯ ಅಶ್ವ 
ಇಂತಿನಿತುಂ ೭ ಕ್ಕ ಹೆಸರು” (ವ್ಯವಹಾ. ೧೦). &. ಸಪ್ತರ್ಷಿ ಎಂಬ 
ನಕ್ಷತ್ರ ಮಂಡಲ. [ಸಂ.] 


೬೮-೨೫೮) ; 


ಮಷಸಿಯಣ 


ಬಸಿಯಣ (ನಾ). ಖಣತ್ರಯಗಳಲ್ಲಿ ಒಂದು: ವೇದಗಳನ್ನು 
ಅಧ್ಯಯನ ಮಾಡುವುದು ಖುಹಿಯಣದಿಂದ ಪಾರಾಗುವ ಮಾರ್ಗವೆಂಬ 
ವಿಶ್ವಾಸವು ಅವರ ದೇಹದ ಅಣು ಅಣುವಿನಲ್ಲಿಯೂ ವ್ಯಾಪಿಸಿತ್ತು (ಭಾರದ. 
೩೪). [ಖುಷಿ * ಯಣ) 

ಯಸಷಿಕೆಲ್ಪ (ನಾ). ಖುಷಿಯ ಸಮಾನನಾದವನು: ಖುಷಿಕಲ್ಪನಾದ 
ಈ ರಾಜನಲ್ಲಿ ಇದು ಯುಕ್ತ ವೇ (ಶಾಕುಂತ. ೨೬-೩). 

[ಸೆಂ.] 

ಯಸಿಕೆ (ಲಾ). ವೇದಮಂತ್ರಗಳನ್ನು ರಚಿಸಿದವಳು: ಆ ಯುಗದ 
ಬುಸಿಕೆಯರನ್ನು ಬಹು ಶ್ರದ್ಧಾಗೌರವಗಳಿಂದ ಸ್ಮರಿಸಬೇಕಾಗಿದೆ (ಭಾರದ. 
೪೭೭). [ಸೆಂ. ಜುಷಿಕಾ] 

ಯಸಿತ್ರ (ನಾ). ಜುಷಿಯಾಗಿರುವಿಕೆ; ಯಷಿತನ: ಮಂತ್ರಸಂಸ್ಥಾರ 
ಮಾಡಿಕೊಂಡವರೇ ಖಯುಷಿಗಳು. ಈ ಸತ್ಯವನ್ನು ಕಾಣುವುದೇ ಖಯಷಿಗಳ 
ಖಹಿತ್ವ (ಭಾರದ. ೪೭೮). (ಸೆಂ. 

ಯಷಿಧುರ್ಯ (ನಾ). ಜುಹಿಗಳಲ್ಲಿ ಶ್ರೇಷ್ಠನಾದವನು;.ಶಿವ: ಖೆಷಿ 
ಧುರ್ಯ[ಪಾ ಕಾ ೦. ದೊರ್ಯ]ಗೋ ಅರ್ಜುನಂಗೊಲಿದು ಶರವಿತ್ತಭವ 
ಸಂಗಮೇಶ್ವರ ರಕ್ಷಿಸು (ಪ್ರೌಢರಾ. ೭-೧). [ಸಂ.] 

ಬುಷಿನಿವೇದಕೆ (ನಾ). ಬುಹಿಗಳ “ಆಗಮನವನ್ನು ತಿಳಿಸುವವನು : 
ಖುಪಿನಿವೇದಕನಿಂತೆಂದು ಬಿನ್ನಪಂಗೆಯ್ದಂ (ಶಾಂತಿಪು. ೮-೧೫೩ ವ); 
ವಿಚಕಿಲೋದ್ಗಮಮಂ... ದಶರಥ ಸಕಲೋರ್ವೀಶಂಗೆ ಯಷಿನಿವೇದಕ 
ನಿತ್ತಂ (ಸಂರಾಮಾ. ೬-೨೫). [ಖುಷಿ * ನಿವೇದಕ] 

ಯಸಿಪುತ್ರಿ (ನಾ). ೧. ಖುಷಿಯ ಮಗಳು: ಜಷಿಪುತ್ರಿ ಆಶ್ರಮದ 


ಆವರಣದಲ್ಲಿ ಹೂಬಿಡಿಸುತ್ತಿದ್ದಳು (ರೂಢಿ). ೨. ದವನ: “ಯವಾನಿ| 


ಯೆನಲಜಜಟಾ ತಪಸಿ ಖೆಷಿಪುತ್ರಿ [ಪಾಕಾಂ. ಪುಷ್ಪ, ಮಿತ್ರ]ಯೆನೆ ದವನ 
ನಾಮಂ? (ಮಂಗರಾ. ೪೧-೩೪). [ಜುಷಿ * ಪುತ್ರಿ) 


೧೦೩೫ 


10 


20 


ಯಷ್ಯಶೃಂಗ 


ಬಷಿರೂಪಕ (ನಾ). ಯಹಿಯ ರೂಪ, ಶರೀರ: ಯೋಗ ನಿಯೋಗ 
ಧ್ಯಾನೋಪಯೋಗದಿಂ ನಿರುದ್ಧಕರಣ, ನಿಪ್ಪಂದ ಶರೀರನಾಗಿ ಮೆಲ್ಲ 
ನಡಕಂಬೆರಸು ಪಟ್ಟರ್ದ ಖುಷಿರೂಪಕಮ ಂ ಕಂಡು (ಸುಕುಮಾ. 
೧೨-೨೪ ವ). [ಯುಸಿ * ರೂಪಕ] 

ಯಷಿವಧು (ನಾ). ಖುಷಿಯ ಹೆಂಡತಿ (8). [ಯಸ + ವಧು] 

ಯಸಿವಾಣಿ (ನಾ). ಖಷಿಗಳ ವಾಣಿ, - ಮಾತು: ಈ ನಂಬಿಕೆ 
ಬರಬೇಕಾದರೆ ನಮ್ಮ ಉಪನಿಷತ್ತುಗಳಲ್ಲಿನ ಯೆಷಿವಾಣಿಯನ್ನು ನಾವು 
ಕೇಳಬೇಕು (ರಾಮರಾ. ೫೧). '' [ಯೆಷಿ + ವಾಣಿ] 

ಯಸಿವಾಸ (ನಾ). [ಸಂಗೀತ] ಹದಿನೆಂಟು ತೆರದ ಕೊಳಲುಗಳಲ್ಲಿ 


ಒಂದು: ಜಾತಿವಾಸ. . . ಖೆಸಿವಾಸ . . . ಭುವನಾಧಿಪವಾಸವೆಂಬ 
ಹದಿನೆಂಟು ತೆಜದ ವಾಸಂಗಳ ಲಕ್ಷಣವಆಕಿತು (ವಿವೇಕ. ೨೩೭). 
[ಖೆಷಿ * ವಾಸ್ತ] 


ಬಸಿಶಕ್ತಿ (ನಾ). ಖಸಿಗಳ ಶಕ್ತಿ; ತಪಸ್ಸಿನ ಬಲ: ಮೂಲತತ್ತ್ವದ 
ಅನಂತವಾದ ಕಲ್ಮಾಣ ಗುಣಗಳಲ್ಲಿ ಯಾವ ಯಷಿಶಕ್ತಿಗೆ ಯಾವ ಅಂಶ 
ಪ್ರತಿಭಾಸಿತವಾಗುತ್ತದೆಯೋ ಅದನ್ನು ಅವನು ಪ್ರಶ ಂಸಿಸುತ್ತಾನೆ 
(ಖಯಕ್ಸಾರ. ೧೨೩ ಪೀಠಿಕೆ). (ಖೆಷಿ - ಶಕ್ತಿ] 

ಬಪ್ಪಿ (ನಾ). ಖಡ್ಗ ; ಕತ್ತಿ. [ಸಂ.] 

ಬಸ್ಯ (ನಾ). = ಖಯಶ್ಯ. "ಜುಷ್ಯಶೃಂಗ > ಪರಾ. 

ಯಷ್ಯಕೇತು (ನಾ). ಎ ಖಶ್ಯಕೇತು. [ಸಂ.] 

ಯಷ್ಯಪ್ರೋಕ್ಷೆ (ನಾ). ೧. ನಸುಗುನ್ನಿಗಿಡ. ೨._ಶತಾವರೀಗಿಡ. 

[ಸಂ. ಖಯೆಸ್ಕ ಪ್ರೋಕ್ತಾ] 

ಯಷ್ಯಶೃಂಗೆ (ನಾ). ೧. ಜಿಂಕೆಯ ಕೋಡು. ೨. ಒಬ್ಬ ಬುಹಿಯ 
ಹೆಸರು: ಕುರಂಗಿ. . . ಇಳುಹಿತವನಿಗೆ ಯಸ್ಕಶೃಂಗನನು (ತೊ ರ ಠಾ. 
೧-೫-೧೩). [ಸಂ.) 


[ಸೆಂ.] 


ಖೂ 


ಯ್ಶೂ ಬೂಕಾರ 


ಬೂ, (ನಾ). ಕನ್ನಡ, ವರ್ಣಮಾಲೆಯ ಎಂಟನೆಯ ಅಕ್ಷರ;| |ಬ್ಯೂ (ಅ). ಭಯ, ನಿಂದೆ, ದೂರೀಕರಣ್ಯ ನೆನಪು ಮೊದಲಾದುವು 
ಖೂಕಾರ. ೫ ಇದು ಸಂಸ್ಕೃತದಿಂದ ಬಂದದ್ದು: ಅಕ್ಕರಂಗಳಕಾರಂ ಗಳನ್ನು ಸೂಚಿಸುವ ಅವ್ಯಯ ; ಜೊನೆಂದಂ, ಯೊವಿತ್ತೆಂ (ಶಮದ. 


ಮೊದಲಾಗಿ ಳಕಾರ ಪರ್ಯಂತಂ ಪರಿಪೂರ್ಣಮಾಗಿರ್ಪುವು. ಅವಾವು ೫೫ ಪ್ರಯೋ). [ಸಂ.] 
ವೆಂದೊಡೆ-. ಆಅ, ಇಈ, ಉಊ, ಖುಖೊ ... ಹ್‌, ಳ್‌. (ಶಮದ. ಬೂಕಾರ (ನಾ). [ವ್ಯಾಕ) = ಖೂ: ಖೊಕಾರಕ್ಕೆ:--ಜೂವೆಂದಂ; 
ಳೆ ವೃತ್ತಿ). 5| ಖೂವಿತ್ತಂ (ಶಮದ. ೫೫ ಪ್ರಯೋ). [Ao] 
ಇ 
ಇ ಕಾರ 
ಇ (ನಾ). ಕನ್ನಡ ವರ್ಣಮಾಲೆಯ ಒಂಬತ್ತನೆಯ ಅಕ್ಷರ; ಇಕಾರ. | | ಕಾರ (ನಾ). ಇಇ. (ಸಂ. 
ಐ ಇದು ಸಂಸ್ಕೃತದಿಂದ ಬಂದದ್ದು. ಅಕ್ಕರಂಗಳಕಾರಂ ಮೊದಲಾಗಿ 
ಳಕಾರ ಪರ್ಯಂತ ಪರಿಪೂರ್ಣ ಮಾಗಿರ್ಪುವು. ಅವಾವುವೆಂದೊಡೆ-_ಅಆ, 
ಇಈ, ಉಊ, ಯಖೊ, ಇ... ಹ್ಕ್‌ಳ್‌ (ಶಮದ. ೪ ವೃತ್ತಿ). [ಸಂ.] 
0 
ಛಲ 
ಇ 2 ಕಾರೆ 
ಳ್ಳಿ (ನಾ). ಕನ್ನಡ ವರ್ಣಮಾಲೆಯ ಹತ್ತನೆಯ ಅಕ್ಷರ; ಇ ಕಾರ: ಇ್ಲಕಾರೆ (ನಾ). - ಇ. [ಸಂ.] 


ಐ ಇದು ಸಂಸ್ಕೈತದಿಂದ ಬಂದದ್ದು. ಅಕ್ಕರಂಗಳಕಾರಂ ಮೊದಲಾಗಿ 
ಳಕಾರ ಪರ್ಬ್ಯುಂತಂ ಪರಿಪೂರ್ಣಮಾಗಿರ್ವುವು. ಅವಾವುವೆಂದೊಡೆ- ಅಆ, 
ಇಈ, ಉಊ, ಯಖಯ್ಯೂ, ಇಳ... ಹ್‌, ಳ್‌ (ಶಮದ.೪ ವೃತ್ತಿ)- [ಸಂ.] 


ವಿ 

ಎ, (ನಾ). ಕನ್ನಡ ವರ್ಣಮಾಲೆಯ ಹನ್ನೊಂದನೆಯ ಅಕ್ಷರ; 
ವಿಕಾರ: ಎಐ, ಒಓ ಎಂಬೀ ಯುಗಳಾಕ್ಷರಂಗಳ್‌ ವಿಶಂಕಾವಧಾರಣ 
ನಿಪಾತಂಗಳಲ್ಲದೆ ನಿಜದಿನೊಳವು (ಶಮದ. ೮ ವೃತ್ತಿ). 

-ವ (ಪ್ರ). ಸ್ತ್ರೀಲಿಂಗ ಪ್ರತ್ಯಯ: ಏಂ ಕಡುಜಾಣೆಯಕೋ ಲತಾಂಗಿ 
ಯರ್‌ (ಅದಿಪು. ೧೨-೪೬) ; ಎತ್ವಕ್ಳೆ - ಜೋಡೆ, ಸಿತಗೆ, ಚದುರೆ; ಪಾಣ್ಬಿ 
(ಶಮದ. ೨೦೮ ಪ್ರಯೋ). 

-ವ (ಪ್ರ). ೧. ನಾಮವಾಚಕ, ಕ್ರಿಯಾವಾಚಕಗಳ ಕೊನೆಯಲ್ಲಿ 
ಪ್ರಶ್ನಾರ್ಥದಲ್ಲಿ ಸೇರುವ ಪ್ರತ್ಯಯ: ಬಂದಿಕೆ ಮಾಮರಂಗಳಿರ 
ಮಲ್ಲಿಗೆ ಬಂದಿರೆ (ಅಜಿಪು. ೬-೧೪); ವಿಶಂಕೆಗೆ :- ಇನಿಯನೆ ಬೆಲ್ಲದಿಂ 
ದಿನಿಯಂ ... ಇತ್ತುದಂ ನೆನೆವನೆ ಚಃ ಅದಂ ನೆನೆಯಂ (ಶಮದ. ೫೬ 
ಪ್ರಯೋ) ; ಪ್ರಮಥಪುಂಗವಸೆನಿಪ ಬಸವನನಮಳನಂ ಕಂಡಿಕೆ (ಬಸಪ. 
೧೦-೧೫). ೨. ಪ್ರಶ್ನಾರ್ಥದಲ್ಲಿ "ಹೌದು ಎಂಬ ಉತ್ತರವನ್ನು 
ಸೂಚಿಸಲು ಹತ್ತುವ ಪ್ರತ್ಯಯ: ಪಲ್‌ ದೊಡೆ ಬಾಲ್ವನಲ್ಲದೊಡೆ 
ಸಾಯನೆ ಸತ್ಯ್ಯೃತಿಗೇಳ್ಹು ದುರ್ಜನ (ಅನಂಪು. ೧-೪೦); ಒರ್ವನೆ 
ಗಂಡನಲ್ತೈ ಜಗತೀತಲದೊಳ್‌' (ಶಮದ. ೪೭ ಪ್ರಯೋ); ಧರಣಿಯೊಳು 
ಕೆಲವೂರ್ಗಳಿಲ್ಲವೆ” (ಬಸಪು. ೪೪-೩೯). ೩.- ಪ್ರಶ್ನಾರ್ಥದಲ್ಲಿ -"ಅಲ್ಲ', 
"ಇಲ್ಲ' ಎಂಬ ನಿಷೇದಾರ್ಥವನ್ನು ಸೂಚಿಸಲು ಹತ್ತುವ ಪ್ರತ್ಯಯ: 
ನೀನಿಲ್ಲದರಸುಗೆಯ್ವೆನೆ ನೀನಿಲ್ಲದೆ ಬಾಅಕ್ಕೆನೆ (ಗದಾಯು. ೪-೧೨). 

-ನ್ಶಿ (ಪ್ರ). ಅವಧಾರಣಾರ್ಥದಲ್ಲಿ ಬರುವ ಪ್ರತ್ಯಯ: ಕೆಜ್ಜಗೆ 
ಮೊರಡಿಎ (ಎಕ. 1, ೧-೨೨; 445); ದಕ್ಷಿಣಾದೆಸೆಗೆಲ್ಲಂ ತೊಜಕೆಎ 
ಅನ್ತೆ ಬನ್ನು ಸಶ್ಚಿಮಾ ದೆಸೆಗೆಲ್ಲಂ ಮತ್ತಂ ತೊಜಕೆ ಎ (ಮೈಆರಿ. ೧೯೩೬, 
೫೩-೨೭; 550); ಧನಮುಳ್ಳ ನಾವೊನಂತಾತನೆ ಶೂರನಾತನೆ ಕುಲೋ 
ದೃವನಾತನೆ ಶುದ್ಧವೃತ್ತನಂತಾತನೆ ಇಂದ್ರನಾತನೆ ಮನೋಧವನಾತನೆ 
ಅಂಬುಜೋದೈವಂ (ಕಾವ್ಯಾವ. ೫೩). 

ಎಂಕನಾಂ (ನಾ). (?) : ಪಂಣನಾಯಕರು ತಂಮಂಣ ರಣಗಬ್ಬಗೆ ಉಳ್ಳ 
ದಂಡಿಗೆ ಸತ್ತಿಗೆ ಕುಂಚ ಕು[ತ]ಂಚಿ ಮಲಗಾಮೂಡೆ ಜಂಬುವಿನಂ ಅಂಕ 
ಎಂಕ ನಾಂ ಮುಂತಾದ ಸರ್ವಮಾನ್ಯ (ಕಣ, 7, ೬೪-೨೭; 1484). 

ಟ್ಟ 

ಎಂಕಲು (ನಾ). “ರೆಂಬೆ, ಕೊಂಬೆ? (ಕಸ್ತೂಕೋ. ೧೨೫). [2] 

ಎಂಗ (ನಾ). ಮೂಢ: *ಎಂಗ-ಮೂಢನು:. ನೀನೇನೆಂಗಮನುಷ್ಯ 
ನಾಗಿದ್ದೀಯೆ * (ಕಲ್ಪದ್ರು. ೪೪). [ಆ ಎಗ್ಗ] 

ಎಂಗಿ, (ನಾ). ದಡ್ಡ; ತಿಳಿಗೇಡಿ; ಬುದ್ಧಿಕಡಮೆಯಾದವನು. 

[1] 

ಎಂಗ್ಳಿ (ನಾ). ೧. ವಂಚಕ; ಮೋಸಗಾರ: ಒಡೆಯಗೆರಡು ಬಗೆದಾ 
ಎಂಗಿಯ್ಕೆ :ಸರ್ವರೊಳು ಮಧ್ಯ ಸ್ಥನಲ್ಲದಹಂಗೆ (ವೀಕೈಪು. ೪-೨೨-೩೬). 
೨. ಮೋಸ; ಕಪಟ; ವಂಚನೆ. 

ಎಂಗಿಬೀಳು - ಮೋಸಹೋಗು : ಅವನು ಎಂಗಿಬಿದ್ದನು (ರೂಢಿ). 
ಎಂಗಿನಾಣ್ಯ - ಮೋಸದ ನಾಣ್ಯ; ಖೋಟಾ ನಾಣ್ಯ (೪). "ಬೆಂಗಿ', 
"ವೆಂಗಿ? ಪರಾ. [ಆ ವೆಂಗಿ) 
ಎಂಚೆಯ (ನಾ). ಕಿವಿಯಲ್ಲಿ ಧರಿಸುವ ಒಂದು ಆಭರಣ: ಸಿರಿಕಾಂತೆ 
ಕರ್ಣಸಿಂಗಡಿಗೆ ಸ್ಮರಮಲ್ಲಿಗೆಯ ಮುಗುಳ ಬಾಣಬಿಟ್ಟಂತೆ ಮೆರೆದುದು 
ಮುತ್ತಿ ನೆಂಚೆಯವು (ಜ್ಞಾನಡ. ೩-೬೯), [2] 


5 


20 


35 


40 


ಎಂಜಲಿಗೆ 


ಎಂಜಲ್‌, ಎಂಜಲ, ಎಂಜಲು (ನಾ). ೧. ತಿಂದಮೇಲೆ (ಎಲೆಯಲ್ಲಿ) 
ಉಳಿಯುವ ಆಹಾರ; ತಿನ್ನುವವನು ಕೈ ಹಾಗೂ ಬಾಯಿಂದ 
ಮುಟ್ಟಿದ ಆಹಾರಪಾನೀಯಗಳು : “ಎವುಲಕಿಂದುಂ, ತಿನ್ನಮೆಂದುಂ, 
ಪತ್ತಳೆಯೆಂದುಂ, ಎಂಜಲ್‌”? (ಕಶಸಾ. ೨೫-೫೧೮) ; ನೀನೆ ಜಾತಿದೇವತೆ 
ಯಪ್ಪೊಡೆನ್ಸೆಂಜಲನೆಂತು ತಿಂಬೆಯೆಂಬುದುಂ (ಪಂಪ ಭಾ. ೮-೪೩ ವ). 
೨. ಇತರರು ಅನುಭವಿಸಿ ಬಿಟ್ಟದ್ದು: ಆ ಸ್ವಾಮಿಗಾನಲ್ತು ಮೊದ 
ಲೊಲ್ಮೆ'ಕರ್ಣನ್‌ ಸೇನಾಧಿಪತ್ಯಮೇ ಕರ್ಣನ್‌, ಶೃಂಗಾರಮೇ ಕರ್ಣನ್‌, 
ಎಂಜಲೆಂಜಲ್‌ ನನಗೆ ಸಿಡುಕಂಗೆ ಹುಂ (ಅಶ್ವತ್ಥಾ. ೨೫-೨೬). 
ಎಂಜಲ: ೧. ಎಂಜಲನಶೌಚವು ಸಂಜೆಯೆಂದೆನಬೇಡ ಕುಂಜರವು ವನವ 
ನೆನೆವಂತೆ ಬಿಡದೆ ನಿರಂಜನನ ನೆನೆಯೊ (ಸರ್ವಜ್ಞ. ೨೯೭); ಈ ಬ್ರಹ್ಮ 
ಸೃಷ್ಟಿಯು ಸ್ತ್ರೀಯ ಎಂಜಲವು (ಸಂಜೀವಿ. ೭). ಎಂಜಿಲು: ೧. “ಎವು 
ಟಕಿಂಜಲುಮೆನುತ್ತುಂ ತಾವೇನುಂ ಪತ್ತಟ್‌ನ್ನಲುಚ್ಛಿಷ್ಟಕ್ಕಂ” (ಕವಿಕೆಂ. 
೨೦೬) ; ಅಗೆಲೊಳಗಿಕ್ಕಿ ದೊಳ್ಳುಣೆಸಮೇಧ್ಯಮುಮೆಂಜಲುಮಪ್ಪುದು 
(ಅಜಿಪು. ೨-೫೧) ; ಇಕ್ಕ ಲಾಜಕಿ ಕೈಎಂಜಲು (ಪುರಂದ. ೧-೧೩೧-೧) ; 
ಎಂಜಲೆಂಜಲು ಎಂಬರಾ ನುಡಿ ಎಂಜಲಲ್ಲವೆ ವಾರಿ ಜಲಚರದೆಂಜಲಲ್ಲವೆ 
ಹಾಲು ಕಜುವಿನ ಎಂಜಲೆನ್ನಿಸದೆ ಎಂಜಲೆಲ್ಲಿಯದೆಲ್ಲಿಯುಂ ಪರರೆಂಜಲ 
'ಲ್ಲವೆ ಬೇಜಕ ಭಾವಿಸಲೆಂಜಲುಂಟೀ (ಹ ಭ ಸಾ. ೧೦೧) ;. ಊಟ ಮಾಡಿದ 
ಬಟ್ಟಲು ಇತ್ಯಾದಿಗಳಲ್ಲಿ ಎಂಜಲು ಚೂರುಗಳು ಉಳಿಯುತ್ತವೆ (ಅಡುಸ್‌. 
೩೯) ; ಎಂಜಲು ಎತ್ತೊ ಗುಂಡಾ ಅಂದರೆ ಉಂಡವರು ಎಷ್ಟು ಜನ ಅಂದ 
(ಗಾದೆ). 
ಎಂಜಲಕುಳಿ, ಎಂಜಲಕುಲ - ಎಂಜಲು ಮತ್ತು ನೀರು ಚೆಲ್ಲುವ 
ಕುಳಿ; ಎಂಜಲು ಹಾಕುವ ಗುಂಡಿ: ನಂಜಿನ ಮರದ ನೆಳಲ್ಬಲರೆಂಜಲ 
ಕುಳಿ ಪಚ್ಚವಡದ ತಾಣಂ ಕಳ್ಳೊಳ್‌ ರಂಜಿಸಿದ ಮಡಕೆ ಪಾಪದ ಪುಂಜಂ 
ಸೂಳೆಯರ ತೆಜದೆ ಕಷ್ಟರುಮೊಳರೇ (ಸಸಾರ. ೬೦೦-೧೦) ; ಬಿಡದೆಂಜಲ 
ಕುಟ್‌ಯಂ ನೇರ್ಪಡೆ ಪೊರ್ದಿದ ವಾರಿ ಫೊಲ್ಲದೆನಿಪವೊಲಳಿಪಿಂ ಕಡು 
ವೊಲ್ಲರಪ್ಪ .ಮಾನವರೊಡಗೂಡಿದ ಮಾನಿಸರ್ಗೆ ಸದ್ದುಣವಟಸಗುಂ 
(ಧರ್ಮಾಮೃ. ೧೧-೩೦). ಎಂಜಲಮಾತು - ೧. ಬೇರೆಯವರ ಮಾತು 
(ಉಕ). ೨. ನಿನ್ನೆಯ ಮಾತು (ಉಕ. ಕಿ). 
(ದೇ. ॥ ತಮಿ. ಎಚ್ಚ; ಮಲ. ಕೊಡ. ಎಚ್ಚಿ; ತೆಲು. ಎಂಗಿಲಿ ; 
ಗೊಂಡಿ. ಯೆಂಗುಲ್‌ ; ಮಲ್ಲೊ. ಎಂಗೆ, ಎಂಗ್ರೆ] 
ಎಂಜಲ "ಎಂಜಲ್‌? ನೋ. 
ಎಂಜಲಗುಯ್‌, ಎಂಜಲವುಳು (ನಾ). ಇತರರು ತಿಂದು ಮಿಕ್ಕು 
ಅನ್ನದ ಅಗುಳು : ಕೂಸನಾಥೆಯಾಗಿ ಪೂರ್ವಕೃತ ಕರ್ಮಫಲಮನನು 
ಭವಿಸುತ್ತುಂ ಕೂಟ್ಬಿ ಡೆಯದೆ ಪೊಬಲೊಳಗೆಂಜಲಗುಲಿನಾಯ್ಡಲಸಿ ಕುಣ 
ಕುತ್ತುಂ (ಧರ್ಮಾಮೃ. ೮-೧೬೩). ಎಂಜಲವುಳು: *ಎವುಆ್‌ (ಎರೆ) ಎ 
ಎಂಜಲವುಳು ” (ಶಮದ. ಪರಿ. ೨). "ಎಂಜಲೆವುಟು' ಪರಾ. 
[ಎಂಜಲ್‌ + ಅಗುಖಯ್ಯ್‌) 
ಎಂಜಲಿಗ (ನಾ). ೧. ಎಂಜಲನ್ನು ತಿನ್ನುವವನು. ೨. ಎಂಜಲಾದ 
ವನು : ತಿಳಿಯಲ್‌ ಕಳಂಕಿ'ನೀಂ ಕ್ಷಯರೋಗಿ ದಿವಿಜರೆಂಜಲಿಗನತಿದೋ 
ಷಾಕರಂ ನಿನ್ನನೆನ್ನ ಮಂಗಳ ಮುಖಕೆ ಸರಿಯೆಂದು ಪೋಲಿಸುವರುಪಮೆ 
ಗಳನೀಗ ಮಾಣಿಸುವೆನೆಂದು ನಳಿನಾಕ್ಷಿಯೊರ್ವಳ್‌ (ಚೆಬಪು. ೧೦-೧೬). 
[ಎಂಜಲ್‌ + -ಇಗ] 


ಎಂಜಲಿಸು 


ಎಂಜಲಿಸು (ಕ್ರಿ). ಎಂಜಲು ಮಾಡು; ಬಾಯಿಂದ ಮುಟ್ಟು, 
--ತಿನ್ನ್ನು: ನಂಜಿನೊಳೂಡಿದ ಕಂಜಮನೆಂಜಲಿಸಿದ ಮಧುಪನಂತೆ 
(ಶಾಂತಿಪು. ೬-೯೨) ; ನಂಜನೆಂಜಲಿಸಲಫ್ಪುದು ಸಿಂಹಮಂ ನಿಡಿದೇಜಲ 
ಫ್ಪುದು (ಧರ್ಮಾಮೃ. ೧-೧೬೯) ; ಕಾಲೋರಗನೆಂಜಲಿಸಿದ ಪಾಲಂ ಕುಡಿ 
ಯಿಪುದೆ ಮಆಕಿದುಮಜಯದ ಶಿಶುವಂ (ವರ್ಧಫು. ೭-೩೮); ಹಾಲಾ 
ಹಲವ ನೊಣನೆಂಜಲಿಸುವುದೆ (ಕುವ್ಯಾಆ. ೬-೧೧) ; ಅಖಂಡಿತದ ಮಂತ್ರ 
ಪೂತದ ಹನಿಯನ್ನು ಕಾಗೆ ತಿಳಿದು ಎಂಜಲಿಸುವುದೆ (ಬಿದುರೆ. ೧೯೭). 

[ಎಂಜಲ್‌ + -ಇಸ್ಯು] 

ಎಂಜಲು "ಎಂಜಲ್‌' ನೋ. 

ಎಂಜಛಲುಗೊಳು "ಎಂಜಲ್ಲೂಟ್‌? ನೋ. 

ಎಂಜಲುಗೋಮ (ನಾ). ಎಂಜಲಾದ ಜಾಗವನ್ನು ಸಗಣಿಯಿಂದ 
ಸಾರಿಸುವುದು: ಊಟ ಮುಗಿದು ಎಂಜಲುಗೋಮ ಆಗುವುದೊಂದೇ 
ತಡೆ (ಗಂಗಾಸಾ. ೧೫೪). [ಎಂಜಲು (ಆ ಎಂಜಲ್‌) * ಗೋಮ) 

ಎಂಜಲುದುಡ್ಡು (ನಾ). ೧. (ಇಂದಲ್ಲದೆ) ನೆನ್ನೆ ನಡೆದ ಹಣ(ಉಕ. 
ಕಿ). ೨. ಅಕ್ರಮವಾಗಿ ಪಡೆದ ಹಣ; ಲಂಚ: ಎಂಜಲುದುಡ್ಡಿಗೆ 
ಕೈಯೊಡ್ಡಬಾರದು (ರೂಢಿ). [ಎಂಜಲು (ಆ ಎಂಜಲ್‌) * ದುಡ್ಡು) 

ಎಂಜಲುಬಂಡಿದೇವರು (ನಾ). ಮೊರಸು ಒಕ್ಕಲಿಗರು ಪೂಜಿಸುವ 
ದೇವರು; ಮೊರಸು ಒಕ್ಕಲಿಗರ ಪಂಗಡದಲ್ಲಿ ಎರಡನೆಯ ಅಥವಾ 
ಅನಂತರದ ಮಕ್ಕಳಿಗೆ ಕಿವಿಚುಚ್ಚುವಾಗ ಮಾಡುವ ಒಂದು ಸಮಾ 
ರಂಭ (ಎಸಮೈ.2೪,೧೦). [ಎಂಜಲು (ಆ ಎಂಜಲ್‌)+ ಬಂಡಿ ದೇವರು] 

ಎಂಜಲುರುಳು (ನಾ). ಎಂಜಲುಸೇವೆ ಮತ್ತು ಉರುಳುಸೇವೆ; 
ದಿಂಡುರುಳುಸೇವೆಯಂತೆ ದೇವರಿಗಾಗಿ ಮಾಡುವ ಸೇವೆಗಳಲ್ಲಿ 
ಒಂದು ಬಗೆ. [ಎಂಜಲು (ಆ ಎಂಜಲ್‌) + ಉರುಳ್ಳು) 

ಎಂಜಲುವಾತು "ಎಂಜಲ್ವಾತು' ನೋ. 

ಎಂಜಲುಹಾಳೆ (ನಾ). ಊಟಮಾಡಿದ ಎಲೆ; ಎಂಜಲೆಲೆ : ತುಂಬಿದ 
ತೊಟ್ಟಿಯ ಕೆದಕುವ ಇಲಿಯಾಗಬೇಡ ಹೆರರುಂಡು ಹೊರಗೆಸೆದೆಂಜಲು 
ಹಾಳೆಯ ನೆಕ್ಕುವ ಶುನಿಯಾಗಬೇಡ (ಇಂಚಾಪ. ೨೮-೩೦). 

[ಎಂಜಲು (ಆ. ಎಂಜಲ್‌) + ಹಾಳೆ] 

ಎಂಜಲೆಲೆ (ನಾ). ಊಟಮಾಡಿ ಬಿಟ್ಟ ಎಲೆ: ಒಂದು ಹೆಂಗಸು 
ಮತ್ತು ಒಂದು ಹುಡುಗಿ ನಿಂತುಕೊಂಡು ಯಾರೋ ಉಂಡು ಬಿಸಾಕಿದ 
ಎಂಜಲೆಲೆಯನ್ನು ಹೆಕ್ಕಿ ನೆಕ್ಕುತ್ತಿದ್ದರು (ಮುಂಗಾಮು. ೧೯). 

[ಎಂಜಲು (ಆ ಎಂಜಲ್‌) + ಎಲೆ] 

ಎಂಜಲೆವುಯಿ (ನಾ). ಎಂಜಲಿನ ಅಗುಳು; ಎಂಜಲನ್ನ: ತಾವಿ 
ರ್ಬರುಂ ತಿರಿದು ತಂದಿಕ್ಕಿದೆಂಜಲೆವುಜುಮಂ ತಿಂದು ಪೆಸರುಮಿಲ್ಲದೆ ನಿರ್ನಾ 
ಮಿಕೆಯೆಂದು ಪೆಸರಾಗಿ ಬೆಳೆಯೆ (ಆದಿಪು. ೨-೩೮ ವ) ; ತಾಮಿರ್ವರುಂ 
ಕಿರಿದು ತಂದಿಕ್ಕಿದೆಂಜಲೆವುಟುಮಂ ತಿಂದು (ಚಾವುಂಪು, ೨೬-೯). 

[ಎಂಜಲ್‌ + ಎವುಲು] 

ಎಂಜಲೋದನ (ನಾ). -'ಎಂಜಲ್ಲೂಟ್‌': ಲೋಕನಾಯಕ ಶರಣ 
ಶೈನಿನ್‌ ಈ ಕುಲೆಚ್ಚೆಂದೆಂಜರೋದನವಾಕಿ ಕಾರಣಪುರುಷ ನೀನಾದೆಂದನಾ 
ಬಸವ (ಬಜ್ಜಪು. ೬೧-೪೯). [ಎಂಜಲ್‌ + ಓದನ] 

ಎಂಜಲ್ಲೂಯ್‌, ಎಂಜಲುಗೂಳು (ನಾ). ಎಂಜಲಾದ ಕೂಳ್ಳು 
೨-ಆಹಾರ: .ತಾಮಿರ್ವರುಂ ತಿರಿದು ತಂದಿಕ್ಕಿದೆಂಜಲ್ಲೂಟುಮಂ 
[ಪಾಠಾಂ. ಎಂಜಲೆಪುಟುಮಂ) ತಿಂದು (ಚಾವುಂಪು. ೨೬-೯). .ಎಂಜಲು 
ಗೊಳು : ದುರಿತವಶದಿ ತನಗಾರು ಭಿಕ್ಷವ ಕೊಡದಿರಲಾ ಪುರದ ತಿಪ್ಪೆ 
ಯೊಳು ಸುರಿದೆಂಜಲುಗೂಳುಗಳನಾಯ್ಡು ತಾನುಣುತಿರೆಲಾಗೆ (ನೇಮಿಸಂ. 


೭-೬೮). [ಎಂಜಲ್‌ + ಕೂಟು] 


೧೦೩೮ 


3 


10 


30 


35 


ಎಂಟುಹಿಟ್ಟು 


ಎಂಜಲ್ವಾತು, ಎಂಜಲುವಾತು (ನಾ). ಬೇರೆಯವರ ಮಾತು: 
“ಎಂಜಲ್ವಾತು - ಒಬ್ಬರು ಉಪಯೋಗಿಸಿದ ನುಡ್ಕಿ ಒಬ್ಬರು ಆಡಿಬಿಟ್ಟಿ 
ಮಾತು? (ಪ್ರಭಣ್ಣ). ಎಂಜಲುವಾತು: ನಾಕೆರಡೆಂಜಲುವಾತಂ ತಾ 
ಕೆಲಗಂಟಕ್ಕಿ ಸಕಲ ಪಿಕವೆನ್ನುತ -ಪದನೂಕದೆ ಕೈಪರೆಗುಟ್ಟುವ ಕಾಕಂ 
ಕನಿಯೆ (ನೀತಿಸಾ. ೮೦). [ಎಕಿಜಲ್‌ + ಮಾತು] 

ಎಂಜಿನಿಯರಿಕೆ (ನಾ). ಇಂಜಿನಿಯರನ ವ್ಯ ತ್ರಿ: ಎಂಜಿನಿಯರಿಕೆ 
ಗುಮಾಸ್ತಿಕೆಯಲ್ಲ, ಹಿರಿಯ ನೌಕರಿ, ಗೌರವದ ನೌಕರಿ (ಚಿಗುಕ. ೯). 

[ ಎಂಜಿನಿಯರು + -ಇಕೆ] 

ಎಂಜಿನಿಯರು (ನಾ). ಎಂಜಿನುಗಳನ್ನು ರಚಿಸುವವನು ; ಯಂತ್ರ 
ಶಿಲ್ಪಿ. [4- ಇಂ. Engineer] 

ಎಂಟಡಿ (ನಾ). ಎಂಟು ಪಾದಗಳನ್ನು ಉಳ್ಳದ್ದು; ಶರಭ: *ಎಂಟ 
ಡಿಯೆ ಶರಭ? (ಚತುನಿ.1, ೨೩) ; “ಎಂಟಿಡಿಯೆಂಡೆನೆ ಶರಭ? (ಕವಿಕಂ. 
೬೦); ಸಿಂಹಸಂಕುಲದ ಬೆಂಬತ್ತುವೆಂಟಿಡಿಯಂತೆ (ಸೌಂದಪು. ೧೬-೨೨); 
ಮೆಲ್ಲನಡಿಯಿಡುವೆಂಟಿಡಿಯ ಕೊಣಸುಗಳ್‌ (ರೇವಣ. ೩೬-೭); ದ್ವಿಶಿರಂ 
ತಾಯ್ದಟ್ಬ ಪಾಯ್ದೆಂಟಡಿಗೆ ಕುಟುಕನೊಲ್ಲೂಡುಗುಂ (ಶಬಶಂ. ೨-೬೫). 

[ಎಂಟು + ಅಡಿ] 

ಎಂಟಿಡಿಗ (ನಾ). - ಎಂಟಿಡಿ: ಆ ಭೇರುಂಡನೆಂಟಿಡಿಗನುಆಕ ಸುಡುವಗ್ನಿ 
ಯಂತಾಯ್ತ್ತು (ಶ್ರೀಪಾಲ. ೬-೩೧). [ಎಂಟಡಿ + -ಗ್ಯ] 

ಎಂಟಿಡಿವರಿಜ (ನಾ). ಶರಭದಂತೆ ರೂಪವುಳ್ಳವನು ; ವೀರಭದ್ರ : 
“ಬೀರನೆಂಟಿಡಿವರಿಜ. . . ವೀರಭದ್ರಗೆ ಪೆಸರ್‌* (ಕಬ್ಬಿಕ್ಕೆ. ೬); *ಬೀರೆಂ 
ಬಿಸುಗಣ್ಣನ ಮಗನೋರಂತಿರೆ ಜನ್ನವಗೆಯನೆಂಟಡಿವರಿಜಂ ವೀರೇಶನ 
ಪೆಸರಕ್ಕುಂ? (ಕವಿಕಂ. ೨೨); “ಎಂಟಿಡಿನರಿಜನೆಂದೊಡಾ ವೀರಭದ್ರಾ 
ಹ್ವೈಯಂ * (ಕಶರ. ೧೬). [ಎಂಟಡಿ + ಪರಿಜು + -೪,] 

ಎಂಟು (ನಾ). ಒಂದು ಸಂಖ್ಯಾವಾಚಕ; ಅಷ್ಟ: ಸಾಲಾಮ್ಬಾಲ 
ತಪೋಗ್ರದಿನ್ನು ನಡದೊಂ ನೂಜಗಿಣ್ಳು ಸಂವತ್ಸರಂ (ಎಕ. 11, ೨೨-೨ ; 
700) ; ಎಂಟು ದಮ್ಮದ ಪುಳ್ಳಿಯಂ ತಂದೊಡಂ (ವಡ್ಡಾರಾ. ೬೭-೨೦); 
ಶಂತನುಗಮಮಳ ಗಂಗಾಕಾಂತೆಗಮೆಂಟಿನೆಯ ವಸು... ಪುಟ್ಟದಂ 
ಗಾಂಗೇಯಂ (ಪಂಪಭಾ. ೧-೬೭) ; ರಾಯನ ಫಲ್ಲಿಸಿದನೇಳೆಂಟು ಬಾಣದ 
ಲೀತನಡಿಗಡಿಗೆ (ಕುವ್ಯಾಕ. ೧೩-೩೦). 

ಎಂಟೊಕ್ಕಲ್‌ ಎ ಎಂಟು ಒಕ್ಕಲುಗಳು, ಸಂಸಾರಗಳು : ಸಾಕ್ಷಿ 
XXX ನಬ್ಬ್ಛಿದಿಂಬರುಂ ಎಂಟೊಕ್ಕಲುಂ (ಇಆ. 201೪, ೭೬-೧೪ ; 899). 
(ದೇ. ॥ ತಮಿ. ಎಟ್ಟು ; ತುಳು. ಎಣ್ಮ ; ತೆಲು. ಎನಿಮಿದಿ] 

ಎಂಟುಗೆಯ್‌ (ಕ್ರಿ). ಎಂಟುಭಾಗ ಮಾಡು: ಪ್ರಸಿದ್ಧ ಕುಲವಾಹಿನಿ 
ಸೀತೆಯ ವಜ್ರವೇದಿಕಾಮಂಡಿತ ದಕ್ಷಿಣೋತ್ತರ ತಟಿಂಗಳೊಳೊಂದಜಕೊಳೆ 
ಜ್ವುಗೆಯ್ದು (ಮಲ್ಲಿಪು. ೨-೧೧). [ಎಂಟು + ಗೆಯ್‌ (೮ ಕೆಯ್‌,)] 

ಎಂಟುಹಿಟ್ಟು (ನಾ). ೧. ಎಂಟು ವಿಧವಾದ ಜೀವಿಕೆ, ಅಥವಾ 
ಕಸಬು. ೨. ಆಯಾ ಕಸಬುದಾರರ ಮುಖ್ಯಸ್ಥ : ಮೂಲಿಗ ಹಂಪಗೌ 
[ಡ]ನುಂ ಎಂಟುಹಿಟ್ಟುಗಳು ವಿರ್ದ್ವು ಕುಡೆ ಹಡೆದ ವ್ರತ್ತಿ (ಸೌಇಇ. Ix-i, 
೨೫೩-೮೩ ; 1149) ; ಆಜುವತ್ತೊ ಕೃಲುಮತಿಭಕ್ತಿ[ಯಿ]ನೆಂಟುಹಿಟ್ಟುಮಾ 
ಚಂದ್ರಾರ್ಕ್ಯ[೦] (ಸೌಇಇ. ೫೪, ೨೩೬-೩೧ ; 1155) ; ನಿಧಿ ನಿಧಾನ ನಿಕ್ಷೇಪ 
ಜಲಪಾಷಾಣ ಮಾಳಾವ್ರಿ ಕ್ಷ ಗುಲ್ಮಲತಾವಳ್ಳಿ ಚತುರಾಘಾಟ ಕಲ್ಲಕಣಿ 
ಯೆಂಟುಹಿಟ್ಟು ಮೂಲಿಗ ಅರುವಣ ಹಿಟ್ಟುದೇಜಕೆ (ಸೌ ಇ ಇ, ೨೮೮, 
೧೨೮-೧೦ ; 1186) ; ಮಾರಿಸೆಟ್ಟ ಮುಖ್ಕ ಎಂಟು ಹಿಟುಂ£ಟ್ಟುಂ3 
ಧರ್ಮ್ಮವಂ ಪ್ರತಿಪಾಳಿಸುವರು (ಸೌ ಇ ಇ. 120-1, ೩೭೪-೧೧; 1265) ; 
ಬನವಸೆಯ ಎ ೦ಟುಹಿಟ್ಟು ಪಂಚಮಠದ ಸ[ಮಕ್ಷ)ದಲು (ಮೈಆರಿ. 


೧೯೨೯, ೧೧೬-೨೧ ; 1368). [ಎಂಟು + ಹಿಟ್ಟು) 


ಎಂಟಿಡೆ 


ಎಂಬೆಡೆ (ನಾ). (ಮುತ್ತು ಹುಟ್ಟುವ) ಎಂಟು ಸ್ಥಳಗಳು : ನವವಿಧದ 
ಸದ್ರತ್ನರಾಜಿಗಳನೆಂಟಿಡೆಯೊಳೊಗೆದ ವಿಲಸದ್ರುಚಿರ ಮುಕ್ತಾಫಲಂಗಳಂ 
ಕೊಟ್ಟು ನರನೊಡನವಂ ಪೊಣಮಟ್ಟನು (ಜೈ ಮಿಭಾ. ೨೭-೫೫). 
P ಆನೆಯ ಮಸ್ತಕ, ಹಾವಿನ ಹೆಡೆ, ಹಂದಿಯದಾಡೆ, ಬಿದಿರು, 


೧೦೩೯ 


ಎಂತು 


'ಎಂತಹವರ್ಗಳ್‌ (ಬಹುವ) : ಏನೆಂಬ ಪೆಂಪೊ! (ಎಂದರೆ) ಎಂತಹ 
ವರ್ಗಳೆಂಬ ಪೆರ್ಮೆಯೊ (ಶಮದ.೧೪೪ ಪ್ರಯೋ). ಎಂಥೆಂಥ (ದ್ವಿರುಕ್ತಿ): 
ದಸರಾ ಮೆರವಣಿಗೆಯಲ್ಲಿ ಎಂಥೆಂಥ, ದೃಶ್ಯಗಳನ್ನು ನೋಡಬಹುದು 
(ರೂಢಿ). [ಎಂತು * ಆಪ್ಪೃ (ಆ ಆಗ್ಗು)] 


ಪರ್ವತ, ತಿಮಿಯೆಂಬ ಮಾನು, ಚಿಪ್ಪು; ಶಂಖ--ಇವು ಎಂಟು | 5| ಎಂತಹ "ಎಂತಪ್ಪ 'ನೋ. 


ಸ್ಥಳಗಳು, [ಎಂಟು + ಎಡ್ಮೆ] 
ಎಂಟಿದೆ "ಎಂಟಿರ್ದೆ' ನೋ. 
ಎಂಟಿಯ (ನಾ). ಬೆರಳಲ್ಲಿ ಧರಿಸುವ ಉಂಗುರ : ನೆಲೆಗೊಳಿಸಿದ ಗುಜಕಿ 
ಯೆನೆ ಮುತ್ತಿನೆಂಟಿಯಗಳು ಕೋಮಲಾಂಗಿಗೊಪ್ಪಿದವೂ (ಚಂಪ್ರಸಾಂ. 
೧೫-೧೦೯). (2.1 ತೆಲು. ಮೆಂಡಿಯ, ಮೆಂಡೆ] 10 
ಎಂಟಬಿರಡವತೆ (ನಾ). (ವಿರಹದಲ್ಲಿನ) ಎಂಟು . ಮತ್ತು ಎರಡು 
ಅವಸ್ಥೆಗಳು ; ದಶಾವಸ್ಥೆ ಗಳು : ಉಂಟಾದ ಧೈರ್ಯ ತೀರ್ಕಣಿ 
ಸಿತು ಹೃದಯದೊಳೆಂಟಿರಡವತೆ ಸಂಭ್ರಮಿಸೆ (ಮೋಹತ. ೨೮-೧೨). 
[ಎಂಟು + ಎರಡು ೬ ಅವತೆ] 
ಎಂಬೆರಡು (ನಾ). ಎಂಟು ಮತ್ತು ಎರಡು; ಹತ್ತು: ಅಪ್ಪಮೂರ್ತಿ 15 
ಅಸ್ಟ್ರಮದಂಗಳ ನಸ್ಟವ ಮಾಡಿ ಎಂಟಿರಡು ದಿಕ್ಕಿನಲ್ಲಿ ಹರಿವ ದಶ 
ವಾಯುಗಳ ಗಂಟಿಲ ಮುಆದು (ಘನವ. ೨೦). ([ಎಂಟು-- ಎರಡು] 
ಎಂಟೆರ್ದೆ, ಎಂಟಿದೆ (ನಾ). ೧. ಎಂಟು ಎದೆ. ೨. (ಆಲಂ) ಕೆಚ್ಚು ; 
ಅತಿಥೈರ್ಯ; ಎದೆಗಾರಿಕೆ: ಫಣಿಪತಿಯ ಫಣಾರತ್ನಮುಮಂ 
ರನ್ನನ ಕೃತಿರತ್ನಮುಮಂ ಪೇಟ್‌ ಪರೀಕ್ಷಿಪಂಗೆಂಟಿರ್ದೆಯೇ (ಗದಾಯು. | 20 
೧-೪೪) ; ತೊಡರ್ವ ವಿಕೋಧಿಗೆಂಟಿರ್ದೆಯೆ ಮಾಜುವ ವೈರಿಗೆ ಮೂಲ 
ಕಂಣೆ (ಎಕ. ೪, ಸಾಗರ. ೧೦೯-೩೬ ; 1042) ; ಸೆಣಸಿ ಕಾದುವ 
ಜನಪಂಗೆಂಟಿರ್ದೆಯೆ ಮರುಳ ನೀನೆತ್ತಆಿದೌ (ಧರ್ಮಾಮೃ. ೪-೨೫೧) ; | 
ಉಂಟು ನೀನಾಹವದೊಳಗೆ ಗೆಲಲೆಂಟಿರ್ದೆಯಲಾ.ನಿನ್ನ ಹೋಲುವರುಂಟಿ 
ವೀರರು (ಕು ವ್ಯಾ ನಿ. ೮-೧೮). ಎಂಟೆದೆ: ೧. ಆ ಆತ್ಮಪ್ರಜ್ಞೆ ದಿಗ್ಬೇಶ 
ಮುಟ್ಟಿ ಎಂಟಿದೆಯ ರೂಪ ತಳೆದು (ಹೃದಸ. ೫೫-೧). 
[ಎಂಟು + ಎರ್ಡೆ] 
ಎಂಟೊಡಲ (ನಾ). ಎಂಟು ದೇಹಗಳನ್ನು ಉಳ್ಳವನು ; ಅಷ್ಟ 
ಮೂರ್ತಿ;. ಶಿವ: ಬಿಡೆ ಸಕಲಕ್ಕೆ ಬಲಂ ಬಗೆಗೆಂಟೊಡಲಾ ಎಂಟೊಡ | 
ಲಂಗೆ ಬಲಂ ರುದ್ರಂ (ವೀರೇಚ. ೧-೫). ಎಂಟೊಡಲ ಹರನೊಡನೆ ನಸು |80 
ಮುನಿಸುಂಟು ಗಡ ಕೃಷ್ಣಂಗೆ (ನಿಭಾಗ. ೧೦-೬೧-೩೦). 
[ಎಂಟು * ಒಡಲ್‌ + -ಅ್ಯ) 
ಎಂತಪ್ಪ, ಎಂತಹ, ಎಂಥ (ಗು). ಯಾವ ಪ್ರಕಾರವಾದ, 
—ರೀತಿಯ, ಬಗೆಯ: ವಿರಾಟನಂ ಕಂಡೆಂತಪ್ಪ ದುಪ್ಪಾಶ್ವಂಗಳು 
ಮನೇಜಲುಂ ತಿರ್ದಲುಂ ಬಲ್ಲೆನೆಂದು (ಪಂಪಭಾ. ೮-೫೪ ವ); ಎಂತಪ್ಪ 95 
ಬುದ್ಧಿವಂತನುಂ ಸಂಸರ್ಗವಶದಿಂ ನಿಸರ್ಗಗುಣಮಂ ಪತ್ತುವಿಡುವುದು 
ಕಡುದಿಟಂ (ಪಂಚತಂ. ೧೨೧-೨೦) ; ಇದೆಂತಪ್ಪಣ್ಮಿದೆಂತಪ್ಪ ದರ್ಪಮಿ 
ದೆಂತಪ್ಪಳವೆಂದು ಕಂಸನತಿಚಿಂತಾಕ್ರಾಂತನಾಗಿರ್ಪುದುಂ (ಜಗವಿ. ೬-೩೪). 
ಎಂತಹ; ಅಂತಪ್ಪಂ ಮೊದಲಾದುವಜ ಹಕಾರಕ್ಕೆ - ಅಂತಹಂ. . . 
ಎಂತಹಂ (ಶಮದ. ೧೬೦ ಪ್ರಯೋ) ; ಬಸವಣ್ಣನೆಂತಹ ವಿನಯಭಕ್ತನೋ |40 
(ಬಸಪು. ೪-೬೯). ಎಂಥೆ : ಎಂಥ ಹುಚ್ಚಿ ನಾನು. (ಶನಿಸಂ. ೭೧). 
ಎಂತಪ್ಪಂ, ಎಂತಹಂ, ಎಂಥವನು - ಎಂತಹವನು : ದುಷ್ಟ 
ಟೇಷ್ಟಾ ಸಹಸ್ರದಾರುಣನುಪ್ಪ ರಾಜ್ಯ ತಂತ್ರದೊಳೆಂತಪ್ಪನುಂ 
ಮೋಹಿಸದಿರಂ (ಕಾ ದಂಪೂ. ೫೭೩); ಈ ಕಬ್ಬಮೆಂತಪ್ಪಂಗೆಂ 
ಪೊಸಮುತ್ತಿ ನೆಕ್ಕಸರದಂತೆಂದು ಕೊರಲ್ಲೊ ಳ್ಳದೇ (ಕಬ್ಬಿಕಾ. ೫); |45 
ನಂಥವನೆಂಥವನೆ ರಂಗಯ್ಯ ಎಂಥವನೆಂಥವನೆ (ಪುರಂದ. ೨-೨೮-೧). 


23 


ಎಂತಾನುಂ (ಅ). ಹೇಗಾದರೂ ;' ಯಾವರೀತಿಯಲ್ಲಾದರೂ : 
ಮಲಯಜ ರಸಲುಳಿತ ಕದಳೀದಳವ್ಮಜನ ಮಂದಮಾರುತಾಂದೋಳನದಿ 
ನೆಂತಾನುಂ ಮೂರ್ಚೈಯಿಂದೆಟ್ಟಜಕಿಸಿ (ಆದಿಪು. ೩-೨೩ ವ) ; ಎಂದು 
ಬಿನ್ನವಿಸಿದ ಪನ್ನಗನಸುರರ `ಸಂತಾಪಮನೆಂಶಾನುಂ ಕೇಳಲಾಜದೆ ಸಂತೈಸಿ 
(ಗಿರಿಕ. ೬-೧೨ ವ); ಸೊರ್ಕಿ ನೀನೆಂತಾನುಂ ಗಬಪುವುದಂ ಕಾಣಂತೆ 
(ಅದ್ಭುತ. ೧೩-೧೫). [ಎಂತು + ಆನುಂ) 
ಎಂತು (ಅ). ಹೇಗೆ; ಯಾವರೀತಿ; ಯಾವವಿಧ: ಆಜಿದಾಯುಷ್ಯ 
ಮನೆನ್ತು ನೋಡೆನಗೆ ತಾನಿನ್ರೆನ್ನು (ಎಕ. 11, ೭೬-೩ ; 700); ಎಂತು 
ಬಿಗುರ್ತು ಬೀರರನೆ ಕೊಂದಪಿರೆಂತು ಸಮಸ್ತ ವಾರ್ಧಿ ಪರ್ಯಂತ 
ಧರಿಶ್ರಿಯಂ ವಶಕೆ ತಂದನಿರ್‌ ( ಸಂಪಭಾ.'೬-೨೩) ; ಜಡರಂ ಕೆರಮಣಿದು 
ತಿಳಿಪಲೆಂತೆನೆ ಖರಕರನಂ ಗೂಗೆಗೆಯ್ದೆ ತೋರ್ಪಂತಕ್ಕುಂ (ಧರ್ಮಾಮೃ. 
೧-೪೩) ; ಮಹಾರಥರೆಸುಗೆಯನು ನೀನೆಂತು ಸೈರಿಸಲಾಪೆ ಹೇಳೆಂದ 
(ಕುವ್ಯಾದ್ರೊ €. ೪-೩೬); ಎಂತು ನೋಡಿದರು ಚಿಂತೆ (ಪುಶಂದ. 
೧-೧೭೪-೧). 
ಎಂತಳ್ಳೆ - ಹೇಗಾದರೂ; ಯಾವರೀತಿಯಲ್ಲಾದರೂ: ಎಂತಕ್ಕೆ! 
ಎಂತಕ್ಕೆ ! ಹಡೆದ ಕಾಯ ಬೀಯವಾಗದ ಮುನ್ನ ಅಟ್ಟು ಣ್ಣುವೋ (ಬಸವ. 
೧೬೬); ಮೌನದಿಂದೆಂತಕ್ಕೆ ಕಣ್ಮುಚ್ಚಿ ಮನದೊಳಗೆ ಜಾನಿಸುತಾಹ್ವಾನಿ 
ಸುತ್ತರ್ಚಿಸುವ ತೊಡಕನಾನಂದದಿಂ ನಿಲಿಸಿ (ಸಿದ್ಧರಾ. ೬-೩೭). ಎಂತೇ ಎ 
ಎನಿತರ; ಎಷ್ಟರ : ತಾನುಂಡುಟ್ಟು ಚಿರ್ಮ್ಮೆಂದುಕೊಂಡಿರೆ ಮಾಣೆಂತಜ 
ಬಲ್ಬದಾವ ಸಿರಿಯೆಂದಾರ್ತ್ವ್ಯಣ್ಮಿ ಕೂರ್ತಿತ್ತು (ಎಕ. ೪1, ತರೀಕೆ. ೪೫-೬೭ ; 
1196) ; ಅಂತಳಾಂತಕ ಸಿದ್ಧನಂಜೇಶ ನಾಂ.ನಡೆಯಲೆಂತಜವಳಯ್ಯ ನೀಂ 
ಕಾರುಣ್ಯದಿಂ ನೋಡಿಯಂತಕನ ಬಾಧೆಯಂ ಬಿಡಿಸಿ ಪಾಲಿಪುದು (ಗುರುಚಾ. 
೧೬-೫೨). ಎಂತುಂ - ಯಾವ ವಿಧದಲ್ಲಾದರೂ; ಹೇಗಾದರೂ; 
ಹೇಗೂ: “ಎಂತುಂ ಹೇಗೆಯಾದೊಡಂ * (ಶಮದ. ೧೩೪ ಬೀಕು) ; 
ಶ್ರೀಚನ್ನಮನೆನ್ತುಮೊಳ್ಳಿ ಡೆಯನ್‌' (ಎಇ. XX1V, ೨೬-೭; 885); 
ಮತ್ತೊಂದು ದಿನವೆಂತುಂ ದೊರಕದಿಬ್ದೊಡೆ ಕಳವಳಿ ಸದೆ (ಬಸಪ. 
೪೪-೨೪). ಎಂತುಗೆವ ಸ್ತ್ರೀಯನ್ನು ಸಂಬೋಧಿಸುವಾಗ ಎಲೇ 
ಎಂಬರ್ಥದಲ್ಲಿ ಗೆ ಪ್ರತ್ಯಯ ಸೇರಿ ಆಗಿರುವ ರೂಪ: ಅಣಮೆಮೆ 
ಯಿಕ್ಕದೊಪ್ಪುಗುಮೆ ಕಣ್ಮಲರೆಂತುಗೆ ದೇವಸೌಂದರೀಗಣದ ವಿಳಾಸಂ 
(ಅದಿಪ. ೪-೪೭). ಎಂತುಮೊಳ್ಳಿದಂ - ಹೇಗೂ ಒಳ್ಳೆಯವನು; 
ಒಂದು ಬಿರುದು(?): ಸಮಧಿಗತಪಂಚಮಹಾಶಬ್ದಮಾ ಸಾಮಾನ್ತ`ಚಲ್ಲ 
ಧ್ವಜರಣದುತ್ತರಣ್ಣನೆನ್ನುಮೊಳ್ಳೆದಂ ಕನ್ನುಕ ಮಾಳನ ಧಳಕೆ ಧೊರಯ್ಗಂ 
ವೈರಿಕಾಳಾನಳಂ (ಎಕ. ೪11, ಸೊರಬ. ೮೮-೩; 912). ಎಂತೆಂಶು 
(ದ್ವಿರುಕ್ತಿ): ಎಂತೆಂತು ಕಂಡೆ ಕಣ್ಬರಿವೆಂತೆಂತೇನೆಂದು ನುಡಿದಂ 
(ಕಾದಂಪೂ. ೮೦೬) ; ಎಂತೆಂತು ಪಿಕ್ಸಿ ನೋಟ್ಟಡಮಂತಂತೆ ವಿಚಾರಸಹ್ಮ 
ಮನಿಂದ್ಕಂ (ಸಮಪ. ೩-೨೪). ಎಂತೆಂದೊಡೆ ಎ ಹೇಗೆಂದರೆ: ಅದೆಂತೆಂ 
ದೊಡೆ (ವಡ್ಡಾರಾ. ೭೨೨೯೪) ; ಜಗದ ಸ್ಥಿತಿಗತಿ ಇಲ್ಲ ಆಂದೆಂತೆಂದೊಡೆ 
(ಆದವ. ೯). 
(ದೇ. | ತಮಿ. ಮಲ. ಎನ್ತು ; ತುಳು. ಏಟು; ತೆಲು. ಎಟ್ಟು 
ಎಟುಲ, ಎಟುಲು ಎಟ್ಟುಲ್ಕು ಎಟ್ಟು ; ಕೋಲಾ. ಎಂಟಾ; ಪರ್ಜಿ. 
ಎಟಿ, ಎಟೆನ್‌] 


ಎಂತುಟ್ಮು 


ಎಂತುಟ್ಟು (ಗು). ಎಷ್ಟು: ಸುಯೋಧನಂಗೆ ರಣಭೂಮಿಯೊಳೆಂತುಟ 
ವಸ್ಥಿಯೋ (ಸಂಪಭಾ. ೧೩-೬೩) ; ಸೆಳೆವ ಸೀರೆಗೆ ಲಯವ ಕಾಣೆನು ಕರುಣ 
ನೆಂತುಟೊ ದೇವಕೀಸುತನ (ಕುವ್ಕಾಸ. ೧೫-೧) ; ಅಸ್ತ್ರದ ಮಹಿಮೆಯೆಂ 
ತುಟೊ ಶಿವಮಹಾದೇವ (ತೊರರಾ. ೨-೭-೧೨). (ಆ ಎನಿತು * ಉಂಟು] 

ಎಂತುಟ್ಮು (ಅ). ಹೇಗೆ; ಯಾವ ರೀತಿಯಲ್ಲಿ: ಎಂತುಟು ಯುವ 
ರಾಜನ ವೃತ್ತಾಂತಂ ಬರುತಿರ್ದನೆಲ್ಲಿ (ಕಾದಂಉ. ೬೪೦) ;. ಭಟಿಸಂಘಕ್ಕೆ 
ಪಟಿಂತುಟಿಂತುಟಿ ಮುಖಾಂಭೋಜಕ್ಕೆ ಮೂಗೆಂತುಟಿಂತುಟಿ (ಧರ್ಮಾಮೃ. 
೧-೭೨); ಭುವನಾಕಾರಮದಜೆಂತುಟಿಂಜೆನಲ್‌ (ನೇಮಿಪು. ೧-೪೩); ನಿಮ್ಮೊಂ 
ದಿರವಂತಿಂತೆಂತುಟುಮನೇನುಮಜಅಂಯದೆ ಮಣ್ಣಾಗಿ (ರಕ್ತ್ಯಾಕ. ೨); 
ತತ್ಸಂಗಮಿಲ್ಲದೆ ನಿರ್ಲೇಪನದೆಂತುಟಿತ್ರಿ ಕಳೆಗುಂ (ವಿಷ್ಣುಪು. ೮-೨೭). 

[ಎಂತು + -ಟು] 

ಎಂಥ "ಎಂತಪ್ಪ' ನೋ. 

ಎಂದ "ಎನ್‌? ಪರಾ. 

ಎಂದಡೆ "ಎನ್ಸ್‌' ಪರಾ. 

ಎಂದಮದುವು[ಳ?] (ನಾ). ಒಂದು ಊರಿನ ಹೆಸರು:. ಎನ್ನ 
ಮದುವು[ಳ?] ಗ್ರಾಮಸ್ಮ (ಕಇ. 11, ೩-೩೨ ; 695). [?) 

ಎಂದರೆ "ಎನ್ಕ್‌' ಪರಾ. 

ಎಂದಿಗೆ (ನಾ). ಒಂದು ಬಗೆಯ ಮಾನು: ಸೀಗಡಿ .ಗೊರವಂ... 
ಬಾಳೆ ಸಕ್ಕರೆ ಗಂಟೆಂದಿಗನಾನೆಮೊಗ ಮದಲೆಂಬಗಣಿತ ಶಫರಾಳಿಗಳನು 
ತೆಗೆದರ್‌ ಬೇಡರ್‌ (ತ್ರಿಫವಿ. ೨೭-೯೧). [?) 

ಎಂದಿರು (ನಾ). ಅಕ್ಕಿ, ತುಪ್ಪದಂತಹ ಆಹಾರ ಪದಾರ್ಥಗಳು (?) : 
ತಮ್ಮ ಮಠದ ಮಾಣಿಗಳ್ಗೆ ಉಪ್ಪು ಎಣ್ಣೆಗೆ ಗದ್ಮಾಣಂ ಪದಿನಾಣು 
ಕಪ್ಪಡಕ್ಕೆ ಗದ್ಯಾಣಂ ಪನ್ನೆರೆಡು ಎನ್ನಿರಿಂಗೆ ಗದ್ಮಾಣ ನಾಲ್ಕು (ಎಕ. ೪1, 
ಶಿಕಾರಿ. ೭೪-೧೪ ; 1010) ; ಅನ್ನು ಹದಿಮೂಜು ಮನುಷ್ಕರ್ಗ್ಗಂ ನೆಲ್ಲಕ್ಕಿ 
ಕೊಳಗ ೧ ಬಳ್ಳ ೧ ಎನ್ನಿರು ಮಾನಂ ೨ ತುಪ್ಪಮಾನ ೧ ಸೊಳಸ ಅಳೆ 
ಬಳ್ಳೆ 4 (ಸೌಇಇ. IX-i, ೨೫೮-೨೬ ; 1153). [?] 

ಎಂದು, "ಎನ್‌? ಪರಾ. 

ಎಂದು (ನಾ). ಯಾವ ದಿನ; ಯಾವ ವೇಳೆ: ಕಾಲಾರ್ಥೇ- ಅಂದು, 
ಇಂದು, ಎಂದು (ಭಾಷಾಭೂ. ೧೮೨ ಉದಾ) ; ಈ ದುರಾತ್ಮರಿಗೆ_ಪಣಿವೆಂ 
ದಾದರಿಸಿ ಕೇಳುವೆನೆನುತೆ (ಉವ್ಯಾಕ. ೬-೧೪). 

ಎಂದಾದರೂ - ಯಾವಾಗಲಾದರೂ ; ಯಾವ ಸಮಯದಲ್ಲಾ 
ದರೂ: ಈ ಮುದುಕನ ಮನೆಗೆ ಎಂದಾದರೂ ನೀನು ಹೋಗಿದ್ದಿ? 
(ಮುಂಬಯಿ. ೨-೩೮ ಕಿ). ಎಂದಿಗಂ, ಎಂದಿಗೆ: ಯಾವಾಗಲೂ; ಯಾವ 
ಕಾಲಕ್ಕೂ: ಚಕ್ರೇಶ ಸಿಗ್ಗನುಲ ಮುಳಿಸಂ ನೀನೆಂದಿಂಗಂ 'ಬಿಸುಡು 
(ಆದಿಪು. ೧೪-೧೨೮) ; ನಿನ್ನೊಡನೆ ನಗುತಿರ್ಪ ಪಾತಕವೆನ್ನೊಳೆಂದಿಗೆ ಪರಿ 
ಹರಿಸುವುದು (ಬಸಪು. ೪೫-೮). 
[ದೇ. ॥ ಶಮಿ. ಎನ್ನು ; ಮಲ. ಎನ್ನು ; ತುಳು. ಏನಿ, ಏಪ; ತೆಲು. 

.ಎಫುಡು, ಎಪ್ಪುಡು] 

ಎಂದುಂ, ಎಂದೂ (ಅ). ಯಾವ ಕಾಲದಲ್ಲೂ; ಯಾವಾಗಲೂ: 
ಕಾಣನೇಗೆಯ್ದುಂ ತನ್ನ ದೋಸಮಂ ಕಾಣದಂತೆಂದುಂ ಕಣ್ಗಳ ತಮ್ಮ 
ಕಾಡಿಗೆಯಂ (ಕವಿರಾ. ೧-೪೫) ; ಎಂದುಂ ಸೋಲವು ಕಣ್‌ ಪರಬಲಾ 
ದ್ವಿಗಂ ಪರವಧುಗಂ (ಪಂಪಭಾ. ೧-೪೭) ; ಕುಳದ ನಿಯಾಮದೊಳೆಂದುಂ 
ಕಳಕ್ಕೆ ಲಾಕ್ಷರ ವಿಕಲ್ಪಮಿಲ್ಲ (ಕಮದ. ೫); ಎಂದುವುಂ ಮನವಚನ 
ಕಾಯಕದಿಂದಲೀಶನನಲ್ಲದನೃಥವೊಂದುವಚಿಯದ ಪರಮಭಕ್ತರು 
ಮುಗ್ಗ ರುಗಳಲ್ಲ(ಬಸಪು. ೧೨-೫೮). ಎಂದೂ : ಎಂದೂ ನಾನು ಮಾತಿಗೆ 
ತಪ್ಪುವುದಿಲ್ಲ (ರೂಢಿ). 


೧೦೪೦ 


20 


23 


40 


“ಎಕರ 


ಎಂದೆಂದೂ (ದ್ವಿರುಕ್ತಿ): ಇನ್ನುಮುಂದೆ ನಾನು ಎಂದೆಂದೂ 
ಇಂಥ ಕೆಟ್ಟಕೆಲಸ ಮಾಡಲಿಕ್ಕಿಲ್ಲ (ಮುಂಬಯಿ. ೪-೪೫). 
[ಎಂದ್ಕು 4 -ಉಂ. / ತಮಿ. ಎನ್ನುಂ) 

ಎಂದೂ "ಎಂದುಂ' ನೋ. 

ಎಂದೊಡೆ "ಎನ್‌ ಪರಾ. 

ಎಂಪರಲಾಡಿಸು (ಕ್ರಿ). ಪೂರ್ತಿಯಾಗಿ ಶೋಧಿಸು, ಅನ್ವೇಷಣ 
ಮಾಡು. [ಎಂಪರಲಾಡ್ಕು + -ಇಸ್ಕು] 

ಎಂಪರಾಡಿಸು "ಎಂಪಲಾಡಿಸು' ನೋ. 

ಎಂಪಲಾಡಿಸು, ಎಂಪರಾಡಿಸು, ಎಂಪಾಲಾಡಿಸು (ಕ್ರಿ). ಉಪದ್ರ 
ಕೊಡು ; ಕಾಟ ಕೊಡು; “ಪೀಡಿಸು ''`(ಗಂಗಾಮ. ೫೦); “ಉಪದ್ರ 
ಕೊಡು” (ಗುವಿಮೋ. ೨೪). ಎಂಪರಾಡಿಸು : ಅವನನ್ನು ಹಿಡಿದು 
ಕೊಂಡು ಎಂಪರಾಡಿಸಿಬಿಟ್ಟಿರು (ಕೂಢಿ). ಎಂಪಾಲಾಡಿಸು: 
“ಹಿಂಸಿಸು ”'(ಕಲ್ಪದ್ರು. ೪೫). 

[ಎಂಪಲಾಡ್ಕು * -ಇಸ್ಕು. / ತೆಲು. ವೆಂಪರಲಾಡು] 

ಎಂಪಾಲಾಡಿಸು "ಎಂಪಲಾಡಿಸು? ನೋ. 

ಎಂಬತ್ತು "ಎಣ್ಬತ್ತು' ನೋ. 

ಎಂಬಲ (ನಾ). ಹುಳಿಮಜ್ಜಿಗೆ: ಕಾಜೀನ ಗಿಂಡಿಯ ಮೋಜಿನ ಎಂಬಲಕ 
ದೇವರು ಬಂದ್ರ ಹೇಳ ಬ್ಶಾಡ್ರಿ...ಕಂಚೀನ ಗಿಂಡಿಯ ಮಿಂಚಿನ 
ಎಂಬಲಕ ದೇವರು ಬಂದ್ರ ಹೇಳಬ್ಮಾಡ್ರಿ (ಲೋಕಗೀ. ೧೪೮-೨೨, ೨೩). 

[ಆ ಅಮ್ಲ] 

ಎಂಬುಕೆಯ್‌ (ಕ್ರಿ). ಎಂದುದನ್ನು ಮಾಡು; ಹೇಳಿದ್ದನ್ನು ಒಪ್ಪು; 
ಅಂಗೀಕರಿಸು : “ಎಂಬುಕೆಯ್‌-ಅನುಮತೇ (ಒಪ್ಪ) * (ಶಮಭಾ). 
"ಇಂಬುಕೆಯ್‌? ಪರಾ. FP "ಎಂಬುಕೆಯ್‌ ' ಎಂಬುದು ಈಚಿನ 
ಕಾಲದಲ್ಲಿ "ಇಂಬುಕೆಯ್‌? ಆಗಿರಬಹುದು. 

[ಎನ್‌ * ಕೆಯ್ಮ್‌] 
ಎಂಬುವಿಕೆ (ನಾ). ಎನ್ನುವಿಕೆ; ಹೇಳುವಿಕೆ (8). 
[ಆ ಎನ್‌, + ಇಕೆ] 

ಎಂಬೆರುಮಾನಾರು (ನಾ). ರಾಮಾನುಜಾಚಾರ್ಯರ ಗೌರವದ 
ಹೆಸರು : ಸನ್ನುತದೆಂಬೆರುಮಾನಾರು ಪನ್ನೆರಡಾಳ್ವಾರುಗಳು ಪನ್ನಗಶಯ 
ನಗೆ ಕರಕಮಲವ ಮುಗಿದು (ಕ ೦ನವಿ. ೭೨೯೯); ಎಂಬೆರುಮಾನಾರ 
ಮಠಮೆಲ್ಲಿರ್ಕುಮೆಂದು ಕೇಳಲೊಡಮ ವಂ ಅವೆಂಬರುಮಾನಾರಮಕಠ 
ಮೆಂದುಸಿರಲೊಡಂ . .. ಕೇಳ್ದು (ದಿವ್ಯಸೂ. ೧೩-೨೪ ವ). 

[4- ತಮಿ. ಎಮ್ಟೆರುಮಾನಾರ್‌) 

ಎಂಭತ್ತು "ಎಣ್ಬತ್ತು' ನೋ. 

ಎಕೆಡು "ಎಕ್ಕಡು' ನೋ. 

ಎಕಣ (ನಾ). ಒಂದು ಪ್ರದೇಶ (?); ಐನುವ್ವಾಚಾರಿಯ ಮಗಂ 
ಪುಳಿಯಣ್ನನನ್ನಿಯ ಎಕಣಡ ಬಾಗಿಯುಲಗನಾಗೆ ಕಟ್ಟುಪಡೆದ ಸ್ಥಿತಿ 
(ಎಕ. ೫. (5), ಚಿಕ್ಕಬ. ೨೬-೯ ; 9ನೆಯ ಶತ). [1] 

ಎಕೆತಾಯಿ (ನಾ). ಒಂದು ತೆರನಾದ ವಸ್ತ್ರ, ಬಟ್ಟಿ: ದುಗುಲದ 
ಪೈಠಣೆ ಸುಕ್ಕುಗುಪ್ಪಸ ಮಿಗೆ ಸೊಗಯಿಸುವೆಕ [ಪಾಠಾಂ. ಎಕ್ಕ, ಏಕ] 
ತಾಯಿ ಮೆಣಕಿಯೆ . . . ಖಾನರಗಣಿತರಲ್ಲಿಗೈದಿದರು (ಕುರಾ ಸಾಂ. 
೧೮-೩೩). ಐ ಸೊಗಸುವ ಕಥಾಯಿ ಎಂದಿರಬಹುಜಿ? [2] 

ಎಕೆತ್ಯಾರು (ನಾ). ಅಧಿಕಾರ; ಹತೋಟಿ; ಸ್ವಾಮ್ಯ (೪). 

[«— ಹಂ. ಏಕತ್ಯಾರ್‌] 
ಎಕೆನಾತಿ "ಎಕ್ಕನಾಶಿ' ನೋ. 
ಎಕರ "ಎಕ್ಕರ? ನೋ, 


ಎಕರಾರು 


ಎಕೆರಾರು (ನಾ). ೧. ತಪ್ಪುಒಪ್ಪಿಕೊಳ್ಳುವಿಕೆ, ಒಪ್ಪಿಗೆ (8). 
೨. ಒಪ್ಪಂದ. ೩. ಇಡುವುದು ; ನ್ಯಾಸ; ನಿಕ್ಷೇಪ (8). 
(+ ಅರ. ಇಕ್ರಾರ್‌ ; ಮರಾ. ಇಕರಾರ್‌, / ತೆಲು, ಎಕರಾರು] 
ಎಕರು "ಎಕರೆ? ನೋ. 
ಎಕರೆ, ಎಕರು (ನಾ). ಭೂಮಿಯ ಒಂದು ಅಳತೆ; ನಲವತ್ತುಗುಂಟಿ 
ಗಳ ಪ್ರದೇಶ: ಒಂದು ಎಕರೆಗೆ 4೦ ಸೇರಿನಿಂದ ೫೦ ಸೇರಿನವರೆಗೂ ಬೀಜ 
ವರಿ ಅಗುತ್ತದೆ (ವ್ಯವಮ. ೪೨) ; ಎಕರೆಗೆ ನಲವತ್ತು ಪಲ್ಲ ಭತ್ತ ಬೆಳೆಯ 
ಬಹುದು (ರೂಢಿ). ಎಕರು: ಇದು ಸುಮಾರು ೧೦ ಎಕರು ಕ್ಷೇತ್ರ ಫಲ 
ವುಳ್ಳದ್ದುಂಟು (ಮುಂಬಯಿ. ೫-೧೦೬). 
ಎಕಲುಗದ್ದೆ "ಎಕ್ಕಲಗಡ್ಡೆ' ಕೋ. 
ಎಕಲ್ಲೆ (ನಾ). ೧. ಒಂದೇ ಮನಸ್ಸು.೨. ಒಂದೇ ಮನಸ್ಸುಳ್ಳವನು. 
ಎಕಲ್ಲೇಮನುಷ್ಯ- ದೃಢವಾದ ಮನಸ್ಸುಳ್ಳವನು; ನಿಶ್ಚಿತವಾದ 
ಅಭಿಪ್ರಾಯವುಳ್ಳ ಮನುಷ್ಯ (ಸ್ಕಾಂಡರ್‌). 
(ಪ್ರಾಾಜೀ. ಎ 
ಎಕಳೆ (ನಾ). ಮೂರ್ಬಹೆಂಗಸು; ಬುದ್ಧಿಯಿಲ್ಲದ ಹೆಣ್ಣು 


[+ ಇಂ. Acre] 


(ಸ್ಯಾಂಡರ್‌). [?] 
ಎಕಾರ (ನಾ). [ವ್ಯಾಕ]- ಎ: ಎಕಾರಕ್ಕೆ ... ನಡೆನಡೆಯೆಂದೇಂ 
ನಡೆದುದೊ (ಶಮದ. ೫೩ ಪ್ರಯೋ). [ಸಂ.] 


ಎಕಾರವಿಧಿ (ನಾ). [ವ್ಯಾಕ] ಎಕಾರ ಬರಬೇಕೆಂಬ ನಿಯಮ: 
ಪದದುಪಾಂತ್ಮಸ್ವರದಿಂ ಸಂದಿಪುದು ಲೋಸಮಾದಿಯೊಳೊಂದಿಕಾರಕ್ಕೆ 
ಕಾರವಿಧಿ ಬಹುಳತೆಯಿಂ (ಶಮದ. ೧೭೯). ಗ[ಎಕಾರ * ವಿಧಿ] 

ಎಕಾರಾಂತ (ಗು). [ವ್ಯಾಕ] "ಎ? ಎಂಬ ವರ್ಣದಿಂದ ಕೊನೆ 
ಗೊಳ್ಳುವ (ಶಬ್ದ). ಉದಾ ಮನೆ, ಮಾಲೆ: ಎಕಾರಾಂತ ಇಕಾ 
ರಾಂತ ವೃಂಜನಾಂತಂಗಳ್ಳಿ ಪರಮಾದ ದದಪಂಗಳ್ಳೆ ಯುಂ ಇದಾಗ 
ಮಮಿಲ್ಲದುದರ್ಕೆ (ಶಮದ. ೨೨೧ ವೃತ್ತಿ). [ಎಕಾರ + ಅಂತ್ಯ] 

ಎಕ್ಳೆ, ಎಕ್ಳೆಇ (ನಾ). ಒಂದು ಅಳತೆ; ಏಳುಕೈಯ ಪ್ರಮಾಣ; 
ನಿಕುಮೊಳ; ಒಂದು ಅಂಕಣ: ಗವರೇಶ್ವರದೇವರ ಮೂಡಣದ್ದು 
ವಕೆ ಎಕ್ಳೆ ಅಗಲದ ಮೂಡಣದ್ದುವಕೆ ಮೂಲಸ್ತನದೇವರ್ಗ್ಗೆ (ಸೌಇಇ. 

11ನೆಯ ಶತ). ಎಕ್ಕೆ ಇ; ರುದ್ರಭಟ್ಟನ ಮನೆಇಂ 
ಪಡುವಲು ಎಳ್ಳ ಇ ಎಕ್ಳೆಇ ೨ ಮನೆ (ಸೌಇಇ. Ix-i, ೨೯೧-೩೨; 
11ನೆಯ ಶತ). [< ಏಲ್‌ + ಕೆಯ] 

ಎಕ್ಳೆಇ "ಎಕ್ಳೆ' ನೋ. 

ಎಕ್ಕ "ಎಕ್ಕೆ' ನೋ. 

ಎಕ್ಕ, ಎಕ್ಕಾ (ನಾ). ೧. ಸಂಖ್ಯಾವಾಚಕ; ಒಂದು: “ಎಕ್ಕ 
ಮೆಂದುಂ ಓರೆಂದುಂ ಒಂದು” (ಕಶಸಾ. ೨೫-೫೩೭) ; *ಓರೆಕ್ಕಮೊಂದೆ 
ನಿಕ್ಕು 0೫ (ಕವಿಕಂ. ೨೧೨). ೨, [ಗಣಿತ] ಒಂದು ಸಂಖ್ಯೆಯಲ್ಲಿ 
ಏಕಸ್ಕಾ ನದಲ್ಲಿರುವ ಅಂಕಿ:. ಉಗ್ಗಡಣೆ - ಎಕ್ಕಂ, ದಾಹಂ, ಶತಂ, 
ಸಾವಿರ (5 ವಹಾ. ೮). ೩. ಒಂಟಿತ್ತು ಅಥವಾ ಒಂಟ ಕುದುರೆಯ 
ಗಾಡಿ: “ಎಕ್ಕ - ಒಂದೆತ್ತಿನ ಗಾಡಿ? (ಜಾನಕೋ. ೨೩); ಒಂದು ಎಕ್ಕ 
ತಂದು ನಿನ್ನ ಸಾಮಾನು ನಮ್ಮ ಮನೆಗೆ ಹೇರಿಸುವೆ. . . ಅಳನ್ನು ಕರೆ 
ಎಕ್ಕ ತರಲಿ (ಅರಗ. ೩). ೪. (ಪಗಡೆ ಆಟದಲ್ಲಿ) ದಾಳದ ಮೇಲಿನ 
ಒಂದನೆಯ ಸಂಖ್ಯೆಯ ಗುರುತು. ೪. (ಇಸ್ಪೀಟನಲ್ಲಿ) "' ಎಂಬ 
ಗುರುತುಳ್ಳ ಎಲೆ; ಹಾಸು: ನನ್ನ ಇನ್ನೊಂದು ಹತ್ತನ್ನು ತನ್ನ ಎಕ್ಕ 
ದಲ್ಲಿ ಎತ್ತಿಕೊಂಡು ಹೋದ (ಗಾಳಿಪ. ೨೫). ಎಕ್ಕಾ : ೩. ಒಂದು 
ಎಕ್ಕಾ ಗೊತ್ತುಮಾಡಿ 
(ಕುರಿಹಿಂ. ೩೫). 


IX-i, ೨೯೧-೩೩; 


[< ಸಂ. ಏಕ) 


ಕೃಲ್ಲ- ಬಲಿಷ್ಠವಾದ ; ಮರಾ. ಏಕಲ್ಲಿ - ಹಠಮಾರಿ] 


೧೦೪೧ 


35 


ಸ್ಟೇಷನ್ನಿಗೆ ಮುಟ್ಟಿಸುವ ವ್ಯವಸ್ಥೆಮಾಡಿರಿ| ಆ 


ಎಳ್ಕೆಟಗ 


ಎಕ್ಕೆಂಜಿ (ನಾ). ಒಂದು ಬಗೆಯ `ತಂತೀವಾದ್ಯ : ವಿಶಂಚಿಕೆ... 
ಎಕ್ಕಂಜಿ... ಮೂವತ್ತುಮೂಜು ತಂತ್ರೀವಾದ್ಯಂಗಳ್‌ (ವಿವೇಕ. ೨೩೬). 
(2) 

ಎಕ್ಕೆಂಡೆ (ನಾ). ಒಳ್ಳೆಯ ಮೈಕಟ್ಟಿನಿಂದ ಕೂಡಿದ ಆಳು; ಕಟ್ಟು 
ಮಸ್ತಾದ ಆಳು. 

ಎಕ್ಕಂಡೆಸಿಪಾಯಿ ಎ ಒಳ್ಳೆಯ ಮೈ ಕಬ್ಬಿನಿಂದ ಕೂಡಿದ 

ಸಿಪಾಯಿ; ಕಟ್ಟುಮಸ್ತಾದ ಸಿಪಾಯಿ: ದೊಡ್ಡ ದೊಡ್ಡ ಸರದಾರರು 

ಮತ್ತು ಎಕ್ಕಂಡೆಸಿಪಾಯಿ, ಚಿರಾಯಿತು ಜನ... ನಿಂತರು (ಚಿತ್ರಪಾ. 


೬೪). (1) 


| ಎಳ್ಳಚೆರ (ನಾ). “ಒಂಟಿಗನಾಗಿ ಹೋಗುವುದು, --ಹೋಗುವವ ” 


(ಈಸ್ತೂಕೋ. ೧೨೪). [ಎಕ್ಕ * ಚರ] 

ಎಳ್ಳೆಛಾಯ (ನಾ). ೧. ಒಂದೇಬಣ್ಣ. ೨. ಇಂದ್ರನೀಲರತ್ನದಲ್ಲಿ 
ಒಂದು ಬಗೆ: ಎಕ್ಕಛಾಯಂ (ಕಮದ. ೧೫ ವೃತ್ತಿ).. 

[ಆ ಸಂ. ಏಕಚ್ಛ್ರಾಯ] 
ಎಕ್ಕಟಿ (ನಾ). ಏಕಾಕಿ; ಒಂಟ. "ಎಕ್ಕಟಿಗಲಿ' ಪರಾ. 
[4 ಮರಾ. ಏಕಟಾ ಐ ಒಂಟ, ಒಂದೇ ಆಗುವುದು. ಆ ಸಂ. ಏಕ 

ವಾಟಿ- ಒಂದೇ ಮಾರ್ಗದಲ್ಲಿ ಹೋಗುವವನು] 

ಎಕ್ಳಬಿಗಲಿ (ನಾ). ಏಕಾಂಗವೀರ: ವಿಜುಗೀಷು ವಸುದೇವನೆಸುಗೆಗೆ ಸಕಲ 
. ಭೊಭುಜರೆಲ್ಲ ಹೆಆಸಾರಲಾಗ ನಿಜಗಲಿತನದಿಂದಿದಿರಾಗೆ 'ಸಾಗರೆ ವಿಜಯ 
ನೆಕ್ಕಟಿಗಲಿ ನಿಂದ (ನೇಮಿಸಂ. ೧೨-೮೬); ಎಕ್ಕಟಗಲಿಗಳೇಳಿಗೆಯಂದಡೆ 
ಹೊಕ್ಕರೆಕ, ಲವಂದಿಗಳಂತೆ (ನೇಮಿಸಂ. ೨೭-೪೩). [ಎಕ್ಕಟಿ ಕಲ್ಕಿ) 

ಎಕ್ಕಟಾಗೆ (ನಾ). (ಉಕ) “ಏಕಭಾಗ; ಒಂದು ಪಾಲು” 
(ರಮಾಕಾಂ. ೧೧೦). [4+- ಮರಾ. 1] 

ಎಕ್ಕಟ್ಟಿ, ಎಕ್ಕಟಿ (ಗು). ೧. ಏಕಾಂತವಾದ; ರಹಸ್ಯವಾದ; 
ಗುಟ್ಟಾದ: ದಯೆಯಿಂದೆಕ್ಕಟ ವಚನಮೆ ನುಡಿವರನಜಾದೆಸೆಪರ್‌ 
(ಸಮಪ. ೫-೧೧೭). (ನಾ). ೨. ಒಬ್ಬಂಟಿಗ; ಏಕಾಕಿ: “ಎಕ್ಕಟಿ - 
ಒಂಟಿಗ* (ಜಾನಕೋ. ೨೩); ಪೇರಡನಿಯೊಳಗೆಕೃಟಯಿದೇತಕೆ “ನವು 
ತಿರ್ದಪೆ (ಬಸಪು. ೧೮-೯); ಕಡುಭರದಿ ಕಂಡೆಕ್ಕಟಗಳೊಳಗಣಿಂ ಬಂದು 
ಕೆಡೆವಂತೆ (ಸಮ್ಯ ಕೌ. ೮-೩೪); ಲೆಕ್ಕಿಸಿ ಮನೆಯ ಬೀಯಕೆ ತಳ್ಳ ಹಣವ 
ಹೆಮ್ಮ! ಕ್ಕ ಳ ಕೈಯೊಳಗಿತ್ತು ಮಕ್ಕ ಳ "ಮುದ್ದಾ ಡಿಸಿ ಪೊಜಮಡುತಿರ್ದರೆಕ್ಟ 
uk] ಳು ಮನೆಗಳನು (ಶ್ರಿ ಚ: ೧೩-೫೬). ಎಕ್ಕೆ ಚಿ:೧. ಎಳ್ಳ ಜೆ 
ಯೊಳಾ ಶರಭ ರುದ್ರಂ ನಡೆದು ಬಪ್ಪ ಂತೆ (ಶಂಕದಾ. ಸ [ 

ಎಕ್ಕಟಿ (ಅ). ಏಕಾಂತವಾಗಿ; ರಹಸ್ಯವಾಗಿ; ಗುಟ್ಟಾಗಿ: ಪಾಂಚಾಲೆ 
ಕ್ಕ ಟಿ ನುಡಿದ ನಾವಿನ್ನಿಹುದ್ಗು ಮತವಲ್ಲ (ಕುವ್ಯಾವಿ. ೫-೨೬); ಹೂವಯ್ಮ 
ನೊಬ್ಬ ನನ್ನೇ ಎಕ್ಕಟ ತು) , ಹೇಳಿದನು (ಕಾನೂರು. ೬೨೫). (1 

ಎಕ್ಕಟಕರೆ “ಎಕ್ಕಟೆಗಕ” ನೋ. 

ಎಕ್ಕಟಿಗ, ಎಳಕ್ಳುಡಿಗ (ನಾ). ೧. ಗ್ರಾಮದ ಪ್ರಧಾ ನವ್ಯಕ್ತಿ; 
ಮುಖ್ಯಸ್ಥ (?) : ಸಮಸ್ತ ಸಾಹಣಿಯಕ್ಕ ಟಗರು ಶಿ ಶ್ರೀ ನೀರಸೋಮ 
ನಾಥದೇವರ್ಗೆ ಬಿಟ್ಟಿ ದತ್ತಿ (ಎಕ. ೪೫1, ಚನ್ನಗಿ. ೩೨-೬೪ ; 1050); 
ಎಕ್ಕಟಗರ್ನಾಲ್ವತ್ತು ಮಾನಸರುಮಿರ್ದು ಬರೆಯಿಸಿದ ಶಾಸನ (ಸೌಇಇ. 
13£-1, ೨೩೧-೧೫; 1194); ಎಕ್ಕಟಗನ ಮಕ್ಕಳೆಲ್ಲರು ನಷ್ಟಸಂತಾನ 
ವಾದರು (ಮೋಳಿಮಾ, ೨೩೩-೭೮೪). ೨. ರಹಸ್ಯದವನು; ಗೂಢ 
ಚಾರ: ಅಂತರವಳರನಚ್ಚಾಳುಗಳನೆಕ್ಕಟಗರನು ಸಬಳಿಗರ,(ಬಸಪು: 

ಕಂಬಿಯವರ ಕರೆಪಕ್ಕೆಳ್ಳು ತಳುಮಾಡದೆ ಪೊಜಮಡು 

ವೆಕ್ಕಟಗರ (ಜಯ ಕಾ. ೧೨-೧೪). ೩. ಒಬ್ಬಂಟಗ; ಏಕಾಂಗಿ: 

ಎಕ್ಕಟಗ ಶೀನೆತ್ತಣೆಂದೇತಕ್ಕಿದೆತ್ತಲು ಪೋಫೆ (ಸಾ ಳ್ವ ಭಾ. 


೧೬-೧೩) ; 


೭-ಕಲ). 
66 


ಎಕ್ಕೆಟಿಗರೆ 


ವಿಕೈಡಿಗೆ: ೧, ಲಿಂಗಮನಅಸಿ ಸಿಡಿದೆಕ್ಕಡಿ [ಪಾಠಾಂ. ಟಿ]ಗ ತರು 
ವರಿಗತನವನೆಂದೆಂದು ಬಿಟ್ಟಿ ಪೆ ಬಿಟ್ಟ ಪೆಯೆಯೆಂದು (ಮದೇಪು. ೨೫-೩೦); 
ಹಿಂದೆ ಹಿತ ನರು ಬಳಸಿದೆಕ್ಕಡಿಗರ ಬಲು ಬಜಾವಣೆಯೊಳೊಪ್ಪಿದನು 
(ಛರಚ. ೧-೫೮). ೪, ಏಕಾಂತದವನು; ಆಪ್ತ: ಗಣಿಕೆಯರೆಕ್ಕಡಿಗರು | 


ನಾಟ್ಮಶಾಸ್ತ್ರ ಲಕ್ಷಣಿಕರು . . . ಕುಳಿತಕೋಜೆಯೊಳ್ಳು (ಛರಡ. ೧೨-೨೯). | 5| ಎಕ್ಯತಾಣ "ಎಳ್ಳದಾಣ? ನೋ. 


[ದೇ. ॥ ತೆಲು. ಎಕ್ಕಟ], | 
ಎಕ್ಕೆಟಿಗರೆ, ಎಳ್ಕಟಕರೆ (ಕ್ರಿ). ಏಕಾಂತದ ಸ್ಥಳಕ್ಕೆ ಕರೆ; ರಹಸ್ಯ 
ಜಾಗಕ್ಕೆ ಬರಮಾಡಿಕೊಳ್ಳು : ಹುಸಿಯಸೂಯಾ ನೀಚವೃತ್ತಿ ನಿರ್ದಾ 
ಕ್ರಿಣ್ಮ ನಿಷ್ಕರುಣ ನೀತಿಗಳಲಿ ಹೆಸರುಳ್ಳ ಹಿರಿಯ ನಕ್ಷತ್ರಕನೆನಿಪ್ಪ ಮಾನಸ 
ಸೆಕ್ಕಟಗರೆದು ಕೈವಿಡಿದು (ಹಚಕಾ. ೯-೧೫); ಪದ್ಮಾವತಿ ತನ್ನಯ |10 
ಮಗಳಂ ಸೂಚಿಸಿ ಸುಖಾರಿಯೆಕ್ಕಟಗರೆದಳ್‌ (ಉದ್ಭಟ. ೧೨-೫೧) ; ಹರಿ 
ಯುಧಿಷ್ಠಿರ ನೃಪನನೆಕ್ಕಟಗರೆದು ನಿಜಶಕ್ತಿ ಪ್ರಯೋಗನನೊರೆದಡೊಡಂ 
ಬಟ್ಟಿನು (ಕುವ್ಯಾಶ..೩-೬೪). ಎಕ್ಕ ಟಿಕೆರೆ: ಟನ್ನಪ್ಪನನ್ನು ಎಕ್ಕಟಕರೆದು 
ದೇವಯ್ಮ ಈಗ ಏನು ಮಾಡೋದೋ ಎಂದು ಕೇಳಿದನು (ಮಲೆಮ. 
೨೩೪). [ಎಕ್ಕಟ + ಕರ್ಮ) 
ಎಕ್ಕಟಿಗಾಳೆಗ (ನಾ). ದ್ವಂದ್ವಯುದ್ಧ : ಪುದುವೆತ್ತೆಕ್ಯಟಗಾಳೆಗಂ 
ಸಮಸಿಸಿತ್ತೆ ಮ್ಮಾ ಗದಾಯುದ್ಧಮಂ ತ್ರಿದಶರ್‌ ನೋಡಲೆ ಕೌತುಳಂ 
ಬೆರಸಿ ಬಂದಿರ್ದರ್‌ (ಗವಾಯಖ. ೭-೬೮) ; ಎಕ್ಕಟಿಗಾಳಿಗದೊಳಗಿನ | 
ಕೀರ್ತಿಯನೆಕ್ಕತುಳದ ಭಟನಂ ಗೆಲ್ಲಂ ರಣರಕ್ಕಸನೆನಿಸುವ ವಿಕ್ರಮ ಕೌರವ 
ಧರಣೀಪಾಲಕನು (ಜಯಕಾ. ೨ ಸೂಚನೆ). [ಎಕ್ಕಟ್ಟ + ಕಾಳೆಗ) 
ಎಕ್ಕಟಿಗೈ (ಕ್ರಿ). ಗುಟ್ಟಾಗಿ ಮಾತಾಡು; ರಹಸ್ಯವಾಗಿ ಆಲೋ 
ಚಿಸು: ಅಕ್ಕೆ ನಳನೃಪತಿ ನಡೆಯೆಂದೊಕ್ಳ ಜಿಸಿ ಬಳಿಕ್ಕೆ ತಕ್ಕುದಿದಕೆ ಸಪೆ 
ನೆನುತ್ತೆಕೃಟಿಗೈದಮರೇಂದ್ರರ್‌ ಪೊಕ್ಕರ್‌ (ದಮಸ್ವ. ೩-೧೭೬). 
[ಎಕ್ಕಟ್ಟ + ಗೈ (ಆ ಕೆಯ್ಮ್‌)] 
ಎಕ್ಕಟಿ "ಎಕ್ಳೃಟ್ಟ' ನೋ. 
ಎಕ್ಕಡ "ಎಕ್ಳವಡ,' ನೋ. 
ಎಕೃಡಿ (ನಾ). ಪಗಡೆ ಆಟದಲ್ಲಿ ಒಂದು ವಿಧ: ಆರಿದಿರಾದೊಡಾಡಿ 
ದಪೆನೆಕ್ಕಡಿಯಂ ಪಡೆ ಪಂಚದಾಯಮಂ . . , ಕೆರಳ್ಚಿದಂ (ದಶ ಕು. 
೮-೯೨) ; ಗೊಂಬೆ ಮದುವೆಯನೊಮ್ಮೆ ಮಾಡಿ ಚೆನ್ನೈಯೆಕ್ಕಡಿಯೊಮ್ಮೆ 
ಹೂಡಿ (ಗಿಳಿವಿಂ, ೬೧-೩೪). [4 ತುಳು. ಎಕ್ಕಡಿ = ಒಂದು ಆಟ] [9 
ಎಕ್ಕೆಡಿಗ "ಎಕ್ಳಟಿಗ? ನೋ. 
ಎಕ್ಕಡು, ಎಕಡು, ಎಕ್ಳುಡು (ನಾ). (ಕರಾ) ಬಿಕ್ಕಳಿಕೆ: ಮೆಣಸಿನ 
ಕಷಾಯವನ್ನು ಕುಡಿದು ಎಕ್ಕಡು ಬಂದಿದೆ (ರೂಢಿ). ಎಳೆಡು : ಇದ್ದ 
ಕಿದ್ದಂತೆ ಎಕಡು ಮರುಕಳಿಸಿದಾಗ ನಡುಮನೆಯಿಂದಲೇ ಹಾಗಿದ 
(ದೇವಣೆಂ. ೧೬೬). ಎಕ್ಕುಡು: ಆತುರವಾಗಿ ಕಡುಬು ತಿಂದದ್ದರಿಂದ 
ಎಕ್ಳುಡು ಬಂತು (ರೂಢಿ). "ಬಿಕ್ಕುಳ್‌? ಪರಾ. 
[ದೇ, ॥ ಮಲ. ಎಕ್ಕಿಳ್‌, ಎಕ್ಸಿಟ್ಟಿ; ತುಳು. ಎಕ್ಕ್‌ರ್ಡ, ಎಕ್ಕ್‌ದೆ; | | 
ತೆಲು. ಎಕ್ಕಿಲಿ, ಎಕ್ಕು; ಬ್ರಾಹೂಕಃ. ಹಿಕ್ಕಿಂಗ್‌] | 
ಎಕ್ಕೆತಕ್ಕು (ನಾ). ಒಂದೇ ಬಗೆಯಾದ ಯೋಗ್ಯತೆ; ಸಮಾನ | 


15 


20 


25 


93 


ಕ 


೧೦೪೨ 


ಎಕ್ಕೆದಾಳೆ 


ವಿಕೈತಳೆಂಗೊಳ್‌ (ಕ್ರಿ). ಒಂದಾಗಿ ತೆಗೆದುಕೊ; ಸಮವಾಗಿ ಗಣಿಸು: 
ಬೆಕ್ಕೆಸವಡೆದೇತರ್ಕಾಮೆಕ್ಕತಳಂಗೊಂಬುದೊಳ್ಳೆ ಪೊಲ್ಲಮೆಯೆರಡಂ 
ತಕ್ಕರ್‌ ಕಳೆವರ್‌ ಗುಣಮಂ ಮಿಕ್ಕರ್‌ ದೋಷಮನೆ ಕೂರ್ತು ದೂಜು 
ವರಲ್ಲೇ (ಚಿಕವಿ. ೬-೭೮). [ಎಕ್ಕ ತಳ * ಕೊಳ್‌] 


ಎಕೈತಾಳೆ (ನಾ). ೧. [ಸಂಗೀತ] ಸ್ವರಮೇಳ; ಸ್ವರಮೈತ್ರಿ. 
೨. ಸಪ್ತತಾಳಗಳಲ್ಲಿ ಒಂದು.. (ಆ ಸಂ. ಏಕತಾಲ] 

ಎಕ್ಶೃತಾಳಿ, ಎಗತಾಳಿ (ನಾ). ಹಾಸ್ಯ; ಗೇಲಿ; ಕುಚೋದ್ಯ (೪. 
ಎಗತಾಳಿ: ಈ ಕಲಿಕಾಲದಲ್ಲಿ ಅಪೂರ್ವವಾಗಿ ಯಾರಾದರೊಬ್ಬನು 
ಪುಣ್ಮಯುಗದ ಕರ್ಮವೊಂದನ್ನು ಮಾಡಿದನೆಂದರೆ ಜನರ ಬಾಯಿಯಲ್ಲಿ 
ಎಗತಾಳಿಯೇ ಸರಿ (ಮೊಮಗು. ೮೭). 

[+ ತೆಲು. ಎಗತಾಳಿ] 

ಎಕ್ಶೆತುಳೆ, ಎಕ್ಳತೂಳ (ನಾ). ೧. ಒಂದೇ ತೂಕ; ಒಂದೇಬಲ; 
ಒಂದು ಸಮ; ಸಮಾನತೆ: ರಾವಣನೊಳಡುರ್ತೆಕ್ಕತುಳಮಿಜದು 
(ಪಂರಾಮಾ. ೯-೧೦೫); ಆ ನೆಗಸ್ತಿಂದ್ರನೆಕ್ಕ ತುಳದೊಳ್‌ ಧುರದೊಳ್‌ 
ಬಲದೊಳ್‌ ಕಡಂಗಿನಿಂದಾನಲೊಡರ್ಚಲಾಂಕೆಗೊಳಲಾಆದೆ ಪೊ ಗಿ 
(ಜಗವಿ. ೩-೨೦); ಅದರೆ ಎಕ್ಕತುಳ ಲಾವಣ್ಯವೂ ಹೊಡಕರಿಸಿ ಮೂಡಿ 
ಬರುವುವು (ಸಾಹಸಂ. ೪). ೨. ಪರಾಕ್ರಮ; ಶೌರ್ಯ; ದಿಟ್ಟತನ: 
ಕಂದನನಿಕ್ಕಿದಿರಲಾ ಲೇಸು ಮಾಡಿದಿರೆಕ್ಕತುಳದಾಳುಗಳೆನುತ ಭೂಪತಿಗೆ 
ಪೊಡವಂಟ (ಕುವ್ಯಾದ್ರೋ. ೮-೧೫); ಎಕ್ಕತುಳದಲಿ ತಾಯೆ ಪಡೆದಾ 
ಮಕ್ಕಳನು (ನಿಭಾಗ. ೧೦-೮-೨೩); ಎಕ್ಕತುಳದ ರೋಸದಿ ನಾಡಿ ಕುಣಿವ 
ಕುಡಿಮಾಸೆಯಂ ಫುರಿಗೆಯ್ದು (ರಾಮಾಶ್ವ. ೯೦-೧೩). ಶಿ. ದ್ವಂದ್ವ 
ಯುದ್ಧ : ಮುಳಿಸಿನ ಮೋಹನ ಗಂಡಮಚ್ಚರದ ಮೆಚ್ಚುವಣಿಗೆಯಂಕ 
ಕಾಜರೆಕ್ಕ ತುಳಕ್ಕೆಕ್ಕೆಯಿಂ ಸೂ ಟ್‌ ಜಕಿ ಆ ವಂ ತೊರ್ವರೊರ್ವರೊಳ್‌ 
ಕಾದೆ (ಪಂಪಭಾ, ೧೨-೭೬ ವ); ಇಟಾ್‌ವಬೆಡಂಗ ನೊಳಿಆಿಯಲ್‌ 
ನೆಜಕಯ್ಕೆ ನಿನಗಾನೆ ಸಾಲ್ವೈನೆಕ್ಳುತುಳಕ್ಕ ೦ ನೆಜ್‌ದಿರ್ದೆಂ (ಗದಾಯು. ೭-೩); 
ವಕ್ಕಲುಗೆ ಆಕಿ ಯೆ ಮಲ್ಲನೊಳೆಕ್ಕತುಟ[ 6) ಕ್ರೀಆ೨ವನೈರಿ (ಎಕ. ಬಃ, 
ಕಡೂರು. ೨೦-೨೩ 1170). ಎಕ್ಕೆ ತೊಳೆ: ದಿಕ್ಕುಗಾಣದ ಗರ್ವದಲಿ 
ಜನಕಿಕ್ಸಿ ಲಿಂಗನ ಬೂದಿಯನು ಬಳಿದೆಕ್ಕತೂಳದ ಭಟರೆ ದುರ್ಗತಿ ನಿಮಗೆ 
ನಿಜವೈಸೆ (ಬಿಜ್ಜಫ. ೧೦೬-೬೯). 

ಎಕ್ಕತುಳದಾಳ್‌ - ಸಾಹಸಿ; ಪರಾಕ್ರಮಿ; ಶೂರ: ಎಕ್ಕದ 

ಮುಗುಳ್ಗಳಂ ಹರಹಿ ಜಗಜಟ್ಟಿಗಳನೆಕ್ಕತುಳದಾಳ್ಗಳಂ ಮಕಿಯೊಳಡಂಗಿಸಿ 
ಬಳಿಕ್ಕ ಘಟಿದಲ್ಲಿ ಕೆಂಡವನಿರಿಸಿಯರಸನಂ ಕುಳ್ಳಿರಿಸಲ್‌ (ಸಮ್ಮಳೌ. 

[< ಸಂ. ಏಕತುಲ] 

ವಿಕೈತುಳಂ (ಅ). ಅತಿಶಯವಾಗಿ: ಅಂತಃಪುರವಧೂಕದಂಬ ಕದಂಬ 
ಕದ ಮುಡಿಗಳಂ ಪಿಡಿದು ಕಡೆಗಣ್ಣ ಕಾಂತಿಗಳೊಳೆಕ್ಯತುಳಮಿಕ್ಸಿಯುಂ 
(ವರ್ಧಪು. ೬-೩೨ ವ) ; ಘೋಟೂಾಯ್ತರ್ಕಳೊಳೆಕ್ಟ ತುಳಮಿಜಕಿದು ಕುಣ 
ದಜಕಿಯಾದರ್‌ (ಶಮದ. ೬೬ ಪ್ರಯೋ). (ಆ ಎಕ್ಕತುಳ] 

ಎಳ್ಳೆತೂಳೆ "ಎಕ್ಳುತುಳ' ನೋ. 


೪-೧೮). 


ಶಕ್ತಿ: ಕರಿಯಂ ಬೇಡುವ ಬಾಯ್ಗಿದೊಂದಲಗಿನಂಬೊಲ್ಹೇಜುವಂಗಳ್ಕೆ |40 ಎಕ್ಕದಾಣ, ಎಕ್ಸತಾಣ (ನಾ). ಆಶ್ರಯಸ್ಥಾನ; ನೆಲೆ: ರಾಜ್ಮಶ್ರೀಗೆ 


ಭಾಸುರೆ ಭಲ್ಲಾಸ್ತ್ರಮಿದೊಂದು ನೀಡಿ ಬಿಡದಿಕ್ಕಲ್ಕೆ ಕೃತಕ್ಕುಳ್ಳ ತೋಳೆರ 
ಡಕ್ಕಂ (ಅನಂಪು. ೧೪-೧೮). [ಎಕ್ಸ + ತಕ್ಕು] 

ಎಕ್ಳೆತಳ (ನಾ). ಗೊತ್ತಾದ ಸ್ಥಳ; ನಿಯತವಾದ ಜಾಗ: *ಏಕ.' 
ಸ್ಥಳ - ಎಕ್ಕತಳ? (ಶಮದ. ೨೯೦ ಪ್ರಯೋ); ಕವರ್ತೆಯ ಗೊತ್ತು 
ಕೈತವಕೆಕೃತಳಂ ಕನಲೈಗಿರವು . . . ಬೆಲೆವೆಣ್ಣಳ ಬೀದಿಯದೇಂ ಪೊದ | ಆ 
ಟ್ಲುದೋ (ಚಿಕವಿ. ೬-೭೪). [< ಸಂ. ಏಕಸ್ಕಲ] 


ತಾನೆಕೃದಾಣ ವಿಳಾಸಂ (ಎಕ. ೫1, ದಾವಣ. ೫-೨೯; 1166). ಎಕ್ಕೆ 
ತಾಣ: (ಕಲ್ಪದ್ರು. ೫೧). [ಎಕ್ಸ + ತಾಣ] 


| ಎಕ್ಕೆದಾಳೆ (ನಾ). ಬೂರುಗದ ಮರ: ದೈವಯತ್ನದಿಂದ ತಜಗೆಲೆಯ 


ರಾಶಿಯಮೇಲೆ ಬಿದ್ದು ಅವನಿಲದು ಬರುವನಿತಜಲ್ಲಿಯೆ ಕೆಲದಲ್ಲಿರುವೆಕ್ಕ 
ದಾಳೆಯ ಮರದ ಬೇರನು ಸೇರಿ ಇದ್ದು (ವಚಕಾ. ೩-೨೪). 
[ಎಕ್ಕ (< ಎಕ್ಕೆ) * ತಾಳೆ) 


ನಿಕ್ಕನಾತಿ 


ಎಕ್ಕನಾತಿ, ಎಕನಾತಿ, ಎಕ್ಕನಾದಿ (ನಾ): ಒಂದು ಕ್ಷುದ್ರಜೇವತೆಯ 
ಹೆಸರು: ಪುರದ ಮಸಣಿಗಿಂದು ಪುರದೆಕ್ಕನಾತಿಗೆ'ಪಿರಿಯ ಭೈರವ 
ದೇನರಿಗೆವರವೀವಮೈ ಲಾರಗೆಂದದಅರ್ಥವನಿರುಳು ಪಗಲು ತೂನುತಿಹರು 
(ಆಂಜಚ. ೩-೧೨೯); ಜಾಜಿಯ ಎಕ್ಕನಾತಿಯ ಕುಳವಾಡಿ ಹೂವಿನ 
ಎಲ್ಲಯ ಮಾಡುವ (ಸೌಇಇ. 1೪, ೨೫೫-೨೪; 1513) ; ಎಕ್ಕನಾತಿಯರ 
ಕಾಟಿ ಜಳ್ಳಿಯರು ಕನೈಯರು. ಸೊಕ್ಳಿನಿಂದೆ ಸೊಂಟಮುರುಕ ಬೈರೇ 
ದೇವರು (ಕನಕ. ೧೪೨-೧). ಎಕನಾತಿ; ನಾರಸಿಂಹನ ಪಿಡಿದು ತಹುದೇ 
ನರಿದು ವೈಷ್ಣವ ಪಡೆ ಸಹಿತ ತಂದೊಬ್ಬಿಸುವೆನೆನಲೆಂದಳೆಕನಾತಿ (ಶಂಕದಾ. 
೧೨-೪೪). ಎಕ್ಕನಾದಿ : ಗಂಗೆ, ಗೌರಿ, ಬನಶಂಕರಿ, ಎಲ್ಲಿ, ಎಳ್ಳೆನಾದಿ, 
ಹುಲಿಗೆ, ಹೊಸೂರಿ, ಸತ್ತವರು, ಹೆತ್ತವರು ಇಂತೀ ಹಲವು ಪಿಶಾಚಿಗಳ 
ಹೆಸರಿಂದ ಇದಿರಿಟ್ಟು ಆರಾಧಿಸಿ (ವಚಶಾ. 1, ೩೩೧). [೮ ಏಕನಾಥ?] 

ಎಕ್ಕೆನಾದಿ "ಎಕ್ಕನಾತಿ' ನೋ. 

ಎಕ್ಕಜಾಗೆ (ನಾ). ಒಂದೇ ಪಾಲು, ಭಾಗ: ನೀನಾಗಳುಮಣ್ಣ 
ಬೇಡಿದಪೆ ಸಜ್ಜನದಂತೆನಗೆಕ್ಕಬಾಗೆ ನೋಡೀಗಳಿಳಾಲತಾಂಗಿ ಪುದುವಲ್ಲಳ್‌ 
(ಪಂಪಭಾ. ೯-೪೬). [ಆ ಸಂ. ಏಕಭಾಗ] 

ಎಕ್ಕಮದ್ದಳೆ, ಎಕ್ಕವದ್ದಳೆ (ನಾ). ಒಂದು ಬಗೆಯ ಚರ್ಮವಾದ್ಯ: 
ಎಕ್ಕಮದ್ದಳೆಯ ಕೊಲಲ ರುಂಕಾರದ ಪಜಕಿಗಳ ಮುಂದೆ ಬಾಜೆಸುತ್ತಂ 
(ವಡ್ಡಾರಾ. ೮೦-೧೧); ಗೋವಳರು ಬಾಜಿಪ ತಿತ್ತಿರಿಯ ಕೊಂಬುಗಳ 
ಕೊಳಲುಗಳಿತ್ತರದ ಕಂಕಲಿಯ ಜುಂಚೆಯ ಯೆಕ್ಸ ಮದ್ದ ಕೆಯ (ಸಾಳ್ವಭಾ. 
೧೨-೫೬). ವಿಕ್ಯೈವದ್ಧಳೆ: ಗೋವಳಕರೊತ್ತುವ ತಿತ್ತಿರಿಗಾಳೆ ತೂತ್ಯಾರ 
ಮುಮೂದುವ ಕೊಳಲ ಸರಮುಂ ಪಿಡಿವ'ಕೊಂಬಿನ ನಿನದಮುಂ ಪೊಯ್ವೆ 
ಕೃವದ್ಧಳೆಯ ದನಿಯುಂ (ಅರ್ಧನೇ. ೮-೭೫ ವ). [ಎಕ್ಸ + ಮದ್ದಳೆ] 

ಎಕ್ಕೆರ, ಎಕರ (ನಾ). ಕೀಳ; ತು ಚ್ಛೆ:ವಾ ದವನು; “ನೀಚ” 
(ನಾನಾಶ. ೪೩): ಅನನೊಬ್ಬ ಎಕ್ಕರ (ರೂಢಿ). ವಿಕೆರೆ: ಅವನು ತುಂಬ 
ಎಕರ (ರೂಢಿ). (2) 

ಎಕ್ಕರಾಶಿ (ನಾ). ಒಂದೇರಾಶಿ, ಗುಂಪು: ಎಕ್ಕರಾಶಿ, ಏಕರಾಶಿ 
(ಶಬ್ದಾನು. ೩೭೫ ಪ್ರಯೋ). + ರಾಶಿ] 


ಎಕ್ಕರಿಸು (ಕ್ರಿ). ಅಣಕಿಸು; ಹಾಸ್ಯುಮಾಡು ; ಗೇಲಿಮಾಡು : ಎಕ್ಕ 


ರಿಸಿ ಸೂಳೆಯರ ಕೆಕ್ಕರಿಸಿ ನೋಡುತಲಿ ಮಿಕ್ಕ ಸೂಳೆಯರೆನಗೆ ಲೆಕ್ಕವೆ | 


ಎನುತ (ಶರಲೀ. ೩೬೪-೧೨); ಮಸೆದಲರಕಣೆಗಳನುಮಕ್ಷಿಯುಗ ಧಿಕ್ಕ 
ರಿಸೆ ಶಶಿಯನೆಕೃರಿಸೆ (ವೆಂಕಾರಾ. ೧-೨೧-೫೮); (ವೆಂಕಾರಾ. ೩-೪-೩೬; 
೬-೩೧-೧೦ ನೋ). (4 ತೆಲು, ಎಕ್ಸಿರಿಂಚು, ವೆಕ್ಸಿರಿಂಚು] 
ವಿಕಲ, (ನಾ). ೧. ಒಂಟ. ೨. ಸಲಗ. ೩. ಕಾಡುಹಂದಿ: “ಎಕ್ಕಲ 
ನೆನೆ ಕಾಡುಹಂದಿ” (ಚತುನಿ. ೩೯); ಎಕ್ಕ ಲನೆಂದು ಸೂಕರಂ? 
(ಕರ್ಣಾನಿ. ೫೦); ಮೆಲ್ಲನೆ ಬಂದತ್ತೊ ಂದು ಸೊರ್ಕಿದೆಕ್ಕಲನಾಗಳ್‌ (ಗಿರಿಕ. 
೧೯೯) ; ಪುಳಿಂದರು ಕಂಡರೊಂದು ಸೊಕ್ಕಿದೆಕ್ಕ ಲನ ನಡುಕಾನನದಲಿ 
(ಹಚಕಾ. ೬-೨) ; ರೌದ್ರಾಟೋಪದಲಿ ಕೆಕ್ಕಳಿಸಿದೆಕ್ಕೆಲ [ಪಾಠಾಂ. ದಿಕ್ಕೆಲ] 
ನೋಡುತಿರ್ದುದು ದೇವಸಂತತಿಯ (ಕುವ್ಕಾಅ. ೫-೪೧) ; ಒಂದೆಡೆಯೊಳ್‌ 
ಎಕ್ಕಲನಗುಟ್ಟು ಗೋರಿಟ್ಟ ಗೆಲಸಿಂ (ರಾಮಾಶ್ವ. ೪೩-೨೮) ; ಆ ಪರ್ವತ 
ದಲ್ಲಿ ಒಂದು ದೊಡ್ಡ. ಎಕ್ಕಲ ವಾಸಮಾಡಿಕೊಂಡಿತ್ತು (ಮಣಿಸ. ೯೦). 
೪. ಒಂದು ನರಕದ ಹೆಸರು: ಇಂತವರಿರವ 'ಕಂಡು ಬೆರಸಿದನಾದಡೆ 
ಎನಗೆ ಆಮೋಘ ನರಕ ನಿಮಗೆ ಎಕ್ಕಲ ತಪ್ಪದು (ಮೋಳಿಮಾ. ೩೪-೧೪೧). 
೫. ಶ್ರೇಷ್ಠ; ಬಲಿಷ್ಠ: ರಾವುತ ಪಾಯಕರ ಲೆಕ್ಕಿಸದೆಕ್ಯಲ ಖನ್ನೋಜಿಗಳಾ 
ರಕ್ಕಸನಿದಿರೊಳೊಪ್ಪಿದರು (ಕುರಾಸಾಂ. ೧೮-೪೪); ಎಕ್ಕಲರು ಹುಟ್ಟಿದರು 


೧೦೪೩ 


ಎಕ್ಕಲನರಕ 


ಎಕ್ಳೆಲ್ಯ (ನಾ). ಅಡ್ಡಿ; ವಕ್ರ (?): ಸಲುವಂತಾಗಿ ಬರೆಸಿದ ಶಿಲಾಶಾಸ್ತ್ರ ಇ 
: ಧರ್ಮ್ಮಕ್ಕೆಕ್ಯಲವಾದವರು ಶ್ರೀಗಂಗೆಯ ತಡಿಯಲು ಗೋಬ್ರಾಂಮಣ 
ಕೊಂದ ಪಾಪದಲಿ ಹೋಹರು (ಎಕ. 1% (8), ಚನ್ನಸ. ೭೬-೨೯ ; 1306). 


(1) 


ಕ ಎಕ್ಕೆಲಕುಂಡ (ನಾ). ನರಕದ ಒಂದು ಅಗ್ನಿಕುಂಡ : ಭಕ್ತನೆಂದು 


ಆವನ ಮನೆಯ ಹೊಕ್ಕು ಮಂತ್ರವ ಹೇಳಿ ಅನ್ನವತಿಂಬವನೊಬ್ಬ ಜಂಗಮ 
ದ್ರೋಹಿ. ಇಂತೀ ನಾ ಲ್ವರಿಗೆ ಸೂರ್ಯಚಂದ್ರರುಳ್ಳನ್ನಕ್ಕರ ಎಕ್ಯಲ 
ಕುಂಡದಲ್ಲಿ ಇಕ್ಕದೇ ಮಾಣ್ಣನೇ (ವಚಶಾ.1, ೩೩೨). 
Nd ಕ ಬ 
[ಎಕ್ಕಲ್ಲ' + ಕುಂಡ] 


10| ಎಿಕ್ಶಲಕ್ಷೋಣಿಹಾಳೆ (ನಾ). - ಎಕ್ಕಲರಾಯ: ಅತ್ಯುದ್ಭುರ ವೀರಾ 


55 


40 


ನಿನ್ನಾ ಇಕ್ಕೆ ಲದ ಕಿವಿಗಳಲಿ ಯನ್ನನು ಮುಕ್ಕುರಿಕಿದರು (ಅಂಬಿಕಾ.೯-೪೪). |45 


[< ಸಂ. ಏಕಲ) 


ಶೆಂಬರಂ ತ್ರೈ ಭುವನಭರಿತಮಾಗೆಕ್ಕ ಲಕ್ಷೋಣಿಪಾಳಂ (ಎಕ. ೪111, ಸೊರಬ. 
೧೩೮-೨೮ ; 1145). [ಎಕ್ಕಲ್ಲ * ಕ್ಷೋಣಿಪಾಳ) 
ಎಕ್ಕೆಲಗದ್ದೆ, ಎಕಲುಗದ್ದೆ, ಎಕ್ಳಲುಗದ್ದೈ, (ನಾ). ಒಂದು ಬಗೆಯ 
ಗದ್ದೆ; ಮೆಕ್ಕಲುಗದ್ದೆ (9) : ಕೇಶನಭಟ್ಟೋಪಾಧ್ಯಾಯರಿಗೆ ಹೊನ್ನೇ 
ಯ ಮಾಉ ಅರಟಕಂಡ ಎಕ್ಕಲಗದ್ದೆ ಬಟ್ಟಿ ಗದ್ದೆ ಕಾಳುವಗದ್ದೆ ಸಹಿತ 
ಮಾಗಿ ಗದ್ದೆ (ಎಇ. ೫೫೪11, ೨೮-೪೧; 1256). ಎಕೆಲುಗದ್ದೆ: 
(ಕಿಸಂಗ್ಲಾ. ೯). ಎಕ್ಕಲುಗದ್ದೆ : (ಕೈಸ್‌ಗೆ. ೫೪೭). 
`... ([ಎಕ್ಕಲ?* ಗದ್ದೆ (ಆ ಗಲ್ಸ)] 
ಎಕ್ಕೆಲಗಾಣ, ಎಕ್ಳಾಗಾಣ (ನಾ). ಪಕ್ಕವಾದ್ಯಗಳಿಲ್ಲದೆ ಒಬ್ಬನೇ 
ಹಾಡುವವನು ; ಒಂಟಗಾಯಕ ; ತನಿಸಂಗೀತಗಾರ: ನುಣ್ಣರ 
ದಿನಾಣತಿ ಮಾಡಿದುದುನ್ಮದಾಳಿ ತಾವರೆಯೊಳಗಿರ್ದ ಲಕ್ಷ್ಮಿಯ ಮನಂಬಡೆ 
ವೆಕ್ಕೆಲಗಾಣನೆಂಬಿನಂ (ಮಲ್ಲಿಪು. ೬-೯೮); ಗೀತಮನಂದು ಪಾಡುವಿಂ 
ಪಾಣನನುರ್ವರಾಧಿಪತಿ ಲೀಲೆಯಿನೆಕ್ಕಲಗಾಣನೊರ್ವನಂ (ಚಂದ್ರ ಪು. 
೭-೯೬) ; ಆಳಿಯೆಂದೆಂಬೆಕ್ಕಲಗಾಣಂ ಸ್ಮರಮೋಹನ ಗೀತಮನಾಳಾಪಿಸು 
ತಿರೆ (ಜಯಕಾ. ೧೧-೩೫). ಎಕ್ಕಾಗಾಣಿ: ಮೃಡನರೆಮೆಯ್ಯ -ನಂಬಿಕೆ 
ಗೀಯೆ ತನಗಿಪ್ಪೆಡೆಗಾಣದೆ ಎಡಗಿವಿಯಾ ತೊಡಪಿನೆಕ್ಕಾ ಗಾಣನಿಳೆಗಿಳಿದನೇ 
ಯೆಂಬ ಪಡಿಯಾದನಾ ಪಾಡುಗಾಜ (ಶ್ರೀಪಾಲ. ೩-೧೪). 
“ (ಎಕ್ಕಲ್ಲ + ಗಾಣ್ಯ) 
ಎಳ್ಳೇಲಜೋಗ (ನಾ). ಜೋಗಿಗಳಲ್ಲಿ ಒಂದು ಜಾತಿ; ಹಂದಿಜೋಗಿ 
(2): ಅಕ್ಕಟ ಗಿರಿಜೆ ಕೇಳ್‌ ಮರ್ಕಟಿಗುಣದೊಳೆ ಯೆಕ್ಕೈಲಜೋಗರ 
ಮಗಳೆ ಕುಕ್ಕು ಹೊರಸು ನಿನ್ನ ಲೆಕ್ಕಿಸುವೆನೆ ನಿಮ್ಮ ಮುಕ್ಕಣ್ಣ ಶಿವನ 
ಬಲುವೆನಗೆ (ಮಡಿಕ್ಕಾ. ೪1, ೧೫೩೧, ಗಂಗಾಗೌರೀ ಸಂವಾದ). 
[ಎಕ್ಕಲ, * ಜೋಗ] 
ಎಕ್ಕಲದುಂಬಿ (ನಾ). ಒಂಟ ದುಂಬಿ: ಎಕ್ಕಲದುಂಬಿಯಿಂ ಜವಳಿ 
ದುಂಬಿಯಿನಟ್ಟುವ ಮಾಲೆದುಂಬಿಯಿಂದಿಕ್ಳುವ ಕುಂಭದಂತೆಸೆವ ಗೊಂದಣ 
ದುಂಬಿಯಿನಾವ ವೆಂಯ್ಕೊಳಂ... ಕೂಡೆ ಬನಂ ಬಸಂತದೊಳ್‌ (ಸೂಕ್ತಿಸು. 
[ಎಕ್ಕಲ್ಲ + ತುಂಬಿ] 
ಎಕ್ಕಲದೇವಿ (ನಾ). ರೇಣುಕೆ; ಎಲ್ಲಮ್ಮ : ಎಕ್ಕಲಡೇವಿ! ಜೋಗ 
ಮಾಯಿ! “ಉಧೋ! ಉಧೋ! ಉಧೋ! ೫ (ಅರಳು. ೩೦೮-೧).- 
(ಎಕ್ಕಲ್ಲ + ದೇವಿ] 
ಎಕ್ಕಲನರಕ (ನಾ). ನಾಯ ಕ ನರಕ; “ರೌರವ ನರಕ” (ಘನವ. 
-ಕೋಶ) ; ನಾ ತಪ್ಪಿ ನುಡಿದೆನಾದಡೆಯೆನಗೆ ಎಕ್ಕಲನರಕ (ಏಲೇಶ್ವ. ೬೩); 
ನಾನು ಮಾಡಿದ ಸರ್ವಡ್ರೋಹಳೆ ನಿನ್ನ ಮನನೊಂದು ಎನ್ನಂ ಎಕ್ಕಲನರ 
ಕಕ್ಕೆ ನೂಂಕುವುದಕ್ಕೋಸ್ಕರ ಕೊಟ್ಟ ಸಟಿಯುಪಚಾರ (ಘನವ. ೫); 
ಇಮುನ್ನಿಸದೆ ಸಂಹರಿಸಿ ಯೆಕ್ಕಲನರಕದೊಳು ಹಾಯ್ಯುುಹೋಗೆಂದು ನೇಮಿಸಿ 
ದನು (ಡೆಬಫು.* ೫೬-೪೩). [ಎಕ್ಕಲ್ಲ + ನರಕ] 


೧೧-೧೦). 


ಎಕ್ಕೆಲಬಂಟಿ 


ಎಕ್ಕಲಬಂಟ (ನಾ). ಏಕಾಂಗವೀರ ; ಎಕ್ಕಟಿಗಲಿ: ನಿಂದಿಹರಿದೊ 
ಇಗೊ ಎಕ್ಕಡಮೆಟ್ಟಹ ಎಕ್ಕ ಲಬಂಟಿರು ಉಕ್ತಡಗಾತ್ರದ ಉಕ್ಕಡದವರು 
(ಗರಿ. ೬೬-೨). [ಎಕ್ಕಲ್ಲ + ಬಂಟ್ಟ] 


ಎಕ್ಕೆಲರಾಯ (ನಾ). ಏಕಾ ಂಗವೀರನಾದ ರಾಜ,--ರಾಯ: | 


ಎಕ್ಕಲರಾವುತ ಪೊಲಮುಟ್ಟನೊಸೆದಂಡೆಕ್ಕಲ [ಪಾಠಾಂ. ದುಕ್ಕೆಯ] ರಾಯ 
ದೇವಣನು (ಕುರಾಸಾಂ. ೧೧-೬೦). [ಎಕ್ಕಲ + ರಾಯ] 

ಎಕ್ಕಲರಾವುತ (ನಾ).. ಶ್ರೇಷ್ಠನಾದ ಸವಾರ: ಲಕ್ಕ ಕುದುರೆಯನೆ 
ನ್ನೊಂದೆ ಲೌಡಿಗೆ ಸೆಲವಿಕ್ಕೆಂದು ನೃಪತಿಯೊಳ್‌ ನುಡಿವ ಎಕ್ಕ ಲರಾವುತ 
ಪೊಜಮಟ್ಟ ನೊಸೆದೆಂದೆಳಕ್ಳಲರಾಯ ಡೇವಣನು (ಕುರಾಸಾಂ. ೧೧-೬೦). 

[ಎಕ್ಕಲ್ಲ + ರಾವುಕ] 

ಎಕ್ಕೆಲವಂದಿ (ನಾ). ಒಂಓಹಂದಿ; ಸಲಗಹಂದಿ: ಏಚಗಾವುಣ್ಣ 
ನೆಕ್ಕಲವನ್ನಿಯನಿಜಾದು ಪನ್ಹಿ ಸತ್ತಿಂಬಟಕಿಯಂ ತಾಂ ಸತ್ತಂ, (ಎಕ. ೫೪, 
ಹೊಳೆನ. ೧೨೮-೧ ; 970); ಉದ್ಯುರಭಟನೊರ್ವಂ . ೬ ಶುಡುದಾಡೆಗಳ* 
ಸೊಗಯಿಪೆಕ್ಕಲವಂದಿವೋಲೊಕ್ಕಲಿಕ್ಕಿದಂ (ನೇೇಮಿಪು. ೧೧-೧೫೭); 
ಗಂಡುಗೆಯ್ದು ಪೋಸೆಕ್ಟಲವಂದಿಯಂ ತಿವಿ (ನಳಚಂ, ೭೪); ಎಕ್ಕಟಿಗಲಿ 
ಗಳೇಳಿಗೆಯಂದವೆ ಹೊಕ್ಕರೆಕ್ಟಲವಂದಿಗಳಂತೆ (ನೇಮಿ ಸಂ. ೨೭-೪೩); 
(ಸೂಕ್ತಿಸು. ೫೯೯ ನೋ). [ಎಕ್ಕಲ್ಯ * ಪಂದಿ] 

ಎಕ್ಕಲವಾಡ (ನಾ). ಒಂದು ಊರಿನ ಹೆಸರು: ಇತ್ತಂ ಹೊಂಗೆಲಸ 
ಕೈಕ್ಕಲವಾಡದ ಬಳಿ ಕುನ್ಹುರವಳ್ಳಿ ಯೊಳ್‌ (ಎಇ. X೪1, ೪೮-೪೯; 1147). 

[ಎಕ್ಕಲ, * ವಾಡ (೮ ಬಾಡ)] 

ಎಕ್ಕಲವಿರಿ (ನಾ). ರೇಣುಕೆ; ಎಲ್ಲಮ್ಮ: ನೆಲನೆಲ್ಲಂ ಕೊಂಡಾಡು 
ವೆಕ್ಕಲವಿರಿಯುಂ. ಬನದಬ್ಬೆಯುಂ (ಧರ್ಮಾಮೃ. ೯-೧೦೧) ; ಎಕ್ಕಲವಿರಿ 
ಗಣನಾಮಾ ಲಕ್ಕಣಿಗರೆ ಬನದ ಬಳರಿಗಂ ಮೈಲಾರಂಗಕ್ಕೆಯ್ದೆ ಜಾತ್ರೆ 
ಮಾಟ್ಟಂ ಪೊಕ್ಳಲಿಗಂ (ಸಮಪ. ೪-೧೨೫). ([ಎಕ್ಕಲ್ಯ* 1] 

ಎಕೈಲಾವಣ (ನಾ). -ಒಂದೇ ಅಂಗಡಿ; ಏಕಾಶ್ರಯ ; ಒಂದೇ ನೆಲೆ; 
ಒಂದೇ ಆಕರ: ಬೆಡಂಗಿಂಗೆ ಪಾಂಗಾದ ದೇಸಿಗಂ ಮಾಸರಿಗೆಕ್ಕಲಾವಣ 
ಮಾದ ಸೌಷ್ಮವಕ್ಕಂ ಕಣ್ಣೀಟಿಳ್ಳಿದಿರಾದ ದೊಡ್ಡಿಂಗಂ (ಶಾಂತಿಪು. 
೩-೫೩ ವ); ಕಣಿ ವಿದ್ಯಾವಿಭವಕ್ಕು ದಾಹರಣೆಯರ್ಥೊ ಪಾರ್ಜ್ಜನಕ್ಕೆಕ್ಕ 
ಲಾವಣಮುದ್ಯದ್ದುಣ ರತ್ನರಾಜಿಗೆ (ಎಇ. ೫೪, ೯೦-೫೧; 1060); ತನ 
ಗೆಕ್ಕಲಾವಣಮೆನಿಪ್ಪಂ ಮೂರ್ತಿ ನಾರಾಯಣ([0] (ಎಇ. 2೦11, ೪೬-೫೦; 
1112); ವಿಜಿಗೀಷುವೃತ್ತಿ ಭೂಭುವನದೊಳೆಕ್ಟಲಾವಣಮಿವಂಗೆನೆ ನಿಂದ 
ನಿಳೇಜ್ಯರಾಜ್ಯದೊಳು (ಎಕ, 2೭1, ದಾವಣ. ೪೨-೧೮; 1162) ; ಪಂಚ 
ಪದಂಗಳನಾತ್ಮತತ್ವದೊಳ್‌ ನೆಲಸಿದ ಸತ್‌ ಸಮಾಧಿ ವಿಧಿ ಜಕ್ಕಲೆನಾರಿಗಿ 
ದೆಕ್ಟಲಾವಣಂ (ಎಕ. ೪1, ಶಿಕಾರಿ. ೧೯೬-೭೭; 1212) ; ಕಲಿರಾಯ ನೃಸಿಂ 
ಹನ ಪಟ್ಟದಾನೆ ಮೆಟ್ಟಿದ ರಣರಂಗವಿಲ್ಲಮಮ ಬಾಪ್ಪು ಜಯಂ ತನಗೆಳ್ಳ 
ಲಾವಣಂ (ಎಕ. ೫1, ದಾವಣ. ೨೫-೨೭; 1224); ಮೇಲೆವಾಯ್ದಡೆ 
ತಿನಿದಾರ್ದಲಗಿಂದೆಕ್ಕಲನಂ ಕೊಲೆ ಕಲಿತನವಾಯ್ತೆ ಕೃ ಲಾವಣಂ ಲುಬ್ಬಕ 
ನೊಳ್‌' (ಪಾ ರ್ಶ್ವಪು. ೧೨-೮೦) ; (ಶಾ.9 ಕಿ ಪು. ೧೨-೭೬; ಮಲ್ಲಿಪು. 
೪-೭ ನೋ). [ಎಕ್ಕಲ, * ಆವಣ] 

ನಿಕ್ಕಲು (ನಾ). ಒಂದು ಬಗೆಯ ಮಣ್ಣು: ಕಪ್ಪು ಮಣ್ಣಿನಲ್ಲಿ ಕೆಬ್ಬೆ, 
ಗೋಡು, ಎಕ್ಕಲುಮಣ್ಮುಗಳೂ ಇರುವುವು (ವ್ಯವಮ. ೩). "ಮೆಕ್ಕಲು? 
ಪರಾ. [?) 

ಎಕ್ಕೆಲುಗದ್ದೆ "ಎಕ್ಕಲಗದ್ದೆ' ನೋ. 

ಎಕ್ಕವಡೃ, ಎಕ್ಕಡ (ನಾ). ಕಾಲಿಗೆ ಹಾಕಿಕೊಳ್ಳುವ ಚರ್ಮದ 
ಜೋಡು; ಪಾದರಕ್ಷೆ; ಮೆಟ್ಟು; ಕೆರ; ಚಪ್ಪಲಿ: “ಎಕ್ಕವಢ್ಯ 
ಭೇಂಟಿಯ ಕೆಜ ನ ಚತುನಿ. ೩೬); “ಎಕ್ಕವಡ ಕೆರ್ಪಕ್ಕು”( ಶಬ್ಧಮಂ. ೩೩); 


೧೦೪೪ 


80 


40 


ನಿಳ್ಕೆಸಳ್ಕೆ 


ತೊಟ್ಟೆ ಕ್ಕವಡಂ ಮರನಿಲ್‌ ಕಟ್ಟದ ಪಣೆಕಟ್ಟು ಬೇಂಟಿವಣಿ... 
ತನ್ನೊಳಮಕೆ ಬೇಂಟಿಯನೊರ್ವಂ  (ಪಂಪಭಾ. ೫-೩೬) ; ಚಂದನದ 
ಚಿಗುರಂ ಸೆರ್ಕಿ ತಳಿರೆಕ್ಕ ವಡಮಂ ಮಡಮೇಜಾಸಿ ಕೈಗೊಟ್ಟು (ಲೀಲಾವ- 
೧೦-೯೬ ವ); ಅಂಗಾಲ್ಲೆ ಮೆಟ್ಟು ವಡೆಯುಶಿರ್ದುದೇಂ ಸಿರಿಸದೆಕ್ಕನಡನೋ? 
(ಸಂಸಪ. ೨೭-೧೨). ವಿಕ್ಶಡೆ; ಮಹಾನಿಭೂತಿಯಂ ಬಿಟ್ಟಿಕ್ಕ ಡಮಂ ಮೆಟ್ಫ 
ಬಿಲ್ಲೊಂಡು (ಧರ್ಮಾಮ್ಯ್ಯ ೬-೬೩) ; ಸಿರದೊಳಮರ್ದೊ ಲೆ ಕೌಂಕುಳ 
ಕರಪಾಳಿಕೆ ಮೆಟ್ಟದೆಕ್ಕಡಂ (ವರ್ಧಪು. ೩-೧೩); ನಿಡುಗುಂಡುಗಳ' ಬಡಿ 
ಕೋಲುಗಳನೆಕ್ಕಡವನುರು ಪಾರಿಯದ ಕುಪ್ಪಸದ (ಕುವ್ಯಾಆ. ೨೩-೮) ; 
ಇಂತಾಕಡೆ ಒಬ್ಬರ ಎಕ್ಕಡ ಒಬ್ಬರು ಮೆಟ್ಟಿಕೊಂಡು ಹೋಗಿಬಿಡುತ್ತಾರೆ 
(ಗರುದಾ. ೭೪). [7] 

ಎಕ್ಕನಡ್ಕ (ನಾ). ಏಕವಸ್ತ್ರ; “ಹಕ್ಕಿಗಳನ್ನು ಹಿಡಿಯುವ ಬಟ್ಟಿ” 
(ಹಚಕಾ. ಕೋಶ): ಕೊಡತಿ ಕರವತಿಗೆ ಕೂಳೆಕ್ಕ ವಡ ದಂಡೆ ಕಯ್‌ 
ಹೊಡೆಯಿಟ್ಟ ಗೂಡುಗಳು ... ಬೆರಸಿ ಬೇಡರು ನೆರೆದರು (ಹಚಳಾ. ೫-೯). 

[ಆ ಸಂ. ಏಕಪಟ] 

ಎಕ್ಕವತ್ತ, ಎಕೃವತ್ತಿ (ನಾ). ಒಂದೇ ಎಲೆಯುಳ್ಳದ್ದು ; ಒಂದೆಲಗ: 
*ಎಕ್ಕವತ್ತ- ಏಕಪತ್ರ * (ತದ್ಭಕೋ. ೪). ಎಳ್ಳವತ್ತಿ: “ಏಕಪತ್ರ - 
ಎಕ್ಕವತ್ತಿ ೫ (ಶಮದ. ೨೯೦.ಪ್ರಯೋ). [< ಸಂ. ಏಕಸತ್ರ] 

ಎಕ್ಳವತ್ತಿ "ಎಕ್ಕವತ್ತ' ನೋ. 

ಎಳ್ಯವತ್ತಿಗೆ (ನಾ). ವೀಳೆಯದೆಲೆಯಲ್ಲಿ ಒಂದು ಬಗೆ: ಎಕ್ಕವತ್ತಿಗೆಯ 
ಎಲೆಯ ಫೇಆ್‌ರಡು ಪಳೆಯೆಲೆಯ ಪೇಆ!ರಡು ಕಆಿಯೆಲೆಯ ಪೇಜ್‌ 
ರಡು (ಎಇ. 2೭೪1, ೩೩೧-೧೯ ;.1077). [ಎಕ್ಸ + ಪತ್ತಿಗೆ?) 

ಎಕ್ಕೆವದ್ದಳೆ "ಎಕ್ಕಮದ್ದಳೆ' ನೋ. 

ಎಕ್ಕವಳಿ "ಎಕ್ಳಾವಳಿ' ನೋ. 

ಎಕ್ಕವಿಂಡು "ಎಕ್ಕೆವಿಂಡು? ನೋ. 

ಎಕ್ಕಸೆ (ನಾ). ೧. ಶೀಘ್ರತೆ; ವೇಗ: ಆ ಮೃಗಾಳಿಯಿಂದಗ್ಗಳ 
ಪೋಪುದು ನಾಮೆಕ್ಕ ಸದೆ ಫೋಪಮೆಂದು(ಶಾಂತೀಚ. ೧-೮೬). ೨. (ಕರಾ) 
ಅಹಂಕಾರ; ಗರ್ವ: ಗಂಜಿಯ ತಿಳಿಯಿಲ್ಲ, ಎಕ್ಕಸ ನೋಡಿದರೆ 
ಆಕಾಶಕ್ಕೂ ಮೇಲು (ರೂಢಿ). ೩. “ಬಹಳ'' (ಗುವಿಮೋ. ೨೪). 

[7. / ತೆಲು. ವೆಕ್ಕಸಮು] 

ಎಕ್ಕಸಂದಿ (ನಾ). ಒಂದು ಸಂದಿ; ಚಿಕ್ಕಗಲ್ಲಿ (?): ಪಡುವ ಡಂದಣ 
ಗೇರಿಯೆಕ್ಕಸಂದಿಯಿಂ ಬಡಗವಾರಿಯಿಂ ಮೂಡಣ ಮನೆಯ ನಿವೇಶಣಮಂ 
(ಸೌಇಇ. XV, ೧೨೯-೪೯ ; 1176). [ಎಕ್ಕ + ಸಂದಿ) 

ಎಕ್ಕಸಕ್ಕ » ಎಕೃಸಿಕ್ಳು, ಎಕ್ಕುಸಿರ್ಕ ಎಕ್ಕಸೆಕ್ಸ (ನಾ). ೧. ಅಸಹನೆಯ 
ಮಾತು; ಕರುಬಿನ ಮಾತು; ಅಸಂಬದ್ಧದ ಮಾತಃ : ಎಮ್ಮ 
ನುಡಿಗುತ್ತರಮಂ ಕಾಣದೇನಾನುಮೆಕ್ಕ ಸಕ್ಕಂ ಗಲಪಿದೆಯಾದೊಡಮೇಂ 
(ಧರ್ಮಾಮೃ. ೯-೧೨೦) ; ಹಜಕಿಗವಿಗಳ ಕಬ್ಬಂಗಳ: ಹೊಂಗಳಿಯಕ್ಕರದ 
ಹೊಲಿಗೆ ಬಿರ್ಚಿದೊಡೆಲ್ಲಂ ಬಜ್‌ ತಾಜಾಗ ಬೀಜಕಿಗವೆತ್ತ್ವಅತತ್ತ್ವಜವೆಕ್ಕ ಸಕ್ಕ 
ಮಸ್ತವ್ಯಸ್ತಂ (ಗಿ0ಕ. ೧-೨೩) ; ಪೊಡವಿಜೆಯ ಬಿಡದೆಕ್ಕಸಕ್ಕವಗಡಹಿ 
ಕು ಲವನು ಕೂಗಿ ಕೆಡದಿರು (ಕೌಶಿರಾ. ೧೮-೪೯). ೨.. ಎಕ್ಳುಸಕ್ಕ 
ಮಾಡುವವನು; ಅಸಂಬದ್ಧ ಪ್ರಲಾಫಿ : ಅತಿಮಾರ್ಗನೆಕ್ಯಸಕ್ಕಂ 
ಸಿತಗಂ ಚಳಬಳಿಗಂ (ಸಮಪ. ೩-೫೫). ಎಕ್ಕ ಸಿಕ್ಕೆ: ೧. ನಿನ್ನಂ 
ಕಂಡೆಕೃಸಿಕ್ಕಮಂ ನುಡಿಯೆ. . . ಮುನಿದರ್‌ (ಪುಣ್ಯಾಸ್ರ. ೧೨-೨೩ ವ); 
ಅನೃತಮನ್ನೆಯ ತೊಂಡುತೊಳಸೆಕ್ಕಸಿಕ್ಕ ವಂಚನೆ ಕುಹಕ ಜೂದು 
ಕುತ್ಸಿತ ಲಂಡು ಬಂಡು ದುರ್ಜನಮೆಂಬಿವೆಲ್ಲ ದುಪ್ಪಸ್ವಭಾವಂ (ಸಮ್ಯಕ್‌. 
೬-೩೩). ಎಕ್ಕೆಸಿರ್ಕ: ೧. ಕಲ್ಮಸಿಕವಾಗಿ ತನ್ನೊಕ್ಕಲ್ಮಕ್ಕಳಿನೆಕ್ಕ 
ಸಿರ್ಕಮಾದೊಡೆ ಪಾರ್ವಂ ಮಲ್ಕಲನೆ ಮಣುಗಿ (ಸುಕುಮಾ. ೨-೧೦), 


ಎಕ್ಕೆಸಕ್ಕಂಗೆಜೆ 


ಎ ಕ್ಕ ಸೆ ಕ್ಕ : ೧. ಎಕ್ಕಸೆಕ್ಕದ ಮಾತುಗಳು (ಬಸಪು. ೫೬-೫೧) ; 
ಆಕ್ಕ್ಯಜತಿತು ಪಾಲ್ಪೈಣ್ಸೆ ಮೊಸರ್ಗಳನಿಕ್ಕಿದಾ ದಿನವೊಲ್ಲನೂಟಿವನೆಕ್ಕಸೆಕ್ಕ ದ 
ಮಾತು ನಿಮಗೇಕೆಂದಳಬುಜಾಕ್ಷಿ (ನಿಧಾಗ. ೧೦-೮-೩೧). 

ಎಕ್ಕಸಿಕ್ಕಬಾಜಿಗ ಇ ಅಸಂಬದ್ಧ ಪ್ರಲಾಪ ಮಾಡುವವನು: 
ಅವನು ಶುದ್ಧ ಎಕ್ಕಸಿಕ್ಕಬಾಜಿಗ (ರೂಢಿ). 

[ದೇ. ॥ ತಮಿ. ಎಕೃಚ್ಚಕ್ಕ; ಮಲ. ಎಕ್ಕಚಕ್ಕ, ಎಕ್ಯಚಕ್ಕು ; ತುಳು. 
ಎಕ್ಯಚಕ್ಕ, ಎಕ್ಕುಸಕ್ಕ, 'ಎಕ್‌ಸಕ್‌ ; ತೆಲು. ಎಕ್ಕಸಕ, ಎಕ್ಕಸೆಳ್ಸಿ, 
ಎಕ್ಕಸೆಕ್ಕೆ) 

ಎಕ್ಕಸಕ್ಕಂಗೆಡೆ (ಕ್ರಿ). ಅಸೂಯೆಯ, ಅಸಂಬದ್ಧವಾದ ಮಾತ 
ನಾಡು: ತಮ್ಮಾಯುಂ ಕುಂದಲ್‌ ತಮ್ಮ ಭವಿಷ್ಯ ೦ ಕುಂದಲ್‌ ಕಂಡಾ 
ಗಳೆಕ್ಟ ಸಕ್ಕ ಂಗೆಡೆನರ್‌ (ಸಮಪ. ೧೩-೪೦). [ಎಕ್ಕ ಸಕ್ಕ + ಕೆಡೆ] 

ಎಕ್ಕೆಸಕ್ಕತನ (ನಾ). ಕರುಬುತನ: ದ್ರೋಣಾಚಾರ್ಯಂ ಮುಗುಳ್ನಗೆ 
ನಕ್ಕು ವಿಕ್ರಮಾರ್ಜುನನನಿಳಿಸಿ ನುಡಿವ. ನಿನ್ನೆಣಗೋಣಂಗಳುಮೆಕ್ಯಸಕ್ಕ 
ತನಂಗಳುಮೆತ್ತವೋದುವು (ಪಂಪಭಾ. ೧೧-೧೩೭ವ). [ಎಕ್ಕಸಕ್ಕ4 -ತನ] 

ಎಕ್ಕೆಸಕ್ಳೆ (ನಾ). ಎಕ್ಕಸಕ್ಕು ಮಾತನಾಡುವವಳು: ಎಕ್ಕಸಕ್ಕೆ 
[ಪಾಠಾಂ. ಎಕ್ಕೆ ಸೆಕೆ] ಯರವರವರುಗಳ ನಕ್ಕು ಬಸಲೆಯರಗಿದು ತಿಂಬಾ 
ರಕ್ಕಸಿಯರಾ ಏಿಶಾಚಿಯರಿಚ್ಚೆ ಗಾರ್ತಿಯರು (ಬಸಪು. ೪೦-೫೨). 

[ಎಕ್ಕಸಕ್ಕ + -ಎೃ] 

ಎಕ್ಕೆಸರ್ನ (ನಾ). ಒಂದು ಎಳೆಯ ಸರ; ಒಂಟಿಳೆಯ ಸರ; ಏಕಾ 
ವಳಿ: ಎಕ್ಕಸರಮಿದಾವುದಾಂ ಮುಳಿಯೆ ಕಾಲ್ವಿಡಿದಿಂದ್ರನ ಕೊಟ್ಟುದಲ್ತೆ 
(ಪಂಪಭಾ. ೪-೮೬); ಇಳ್ಯಿದೆ ಮುತ್ತಿನೆಕ್ಕಸರದೋಲೆ ತುಜುಂಬಿದ ಜಾದಿ 


೧೦೪೫ 


ವೂಷೆ ತೊಟ್ಟಿ ಕ್ಕಸರಂ (ಅರ್ಥನೇ. ೩-೯೯); ರಕ್ಕೆವಣಿ ಪುಲಿಯುಗುರ್‌ 


ಗೆಜ್ಜೆ ಮಾಗಾಯ್‌ ಮುತ್ತಿ ನೆಕ್ಕ ಸರಮುಡಿದಾರ ಕಾಲಕಡಗಂ . . . ಪರಿ 
ಪರಿಯ ಬಾಲದೊಡಿಗೆಗಳನಾಂತು (ಚೆಬಪು. ೫-೩೬) ; ನಮ್ಮ ಪಸದನದಲ್ಲಿ 
ನೀವು ಬಹುವಾಗಿ ಮೆಚ್ಚುತ್ತಿದ್ದ ಎಕ್ಯಸರವಿದು (ಸವತಿ. ೨೭೮). 

[ಎಕ್ಕ + ಸರ್ಕ] 

ಎಕ್ಕೆಸರ್ಯ (ನಾ). ಒಂದೇ ಬಾಣ, ಕಣೆ: “ಏಕಶರ- ಎಕ್ಕಸರ” 
(ಶಮದ. ೨೯೦ ಪ್ರಯೋ): [ಎಕ್ಕ + ಸರ್ಕ] 

ಎಕ್ಕಸರ್ಯ (ನಾ). ಕತ್ತಿವರಸೆಯಲ್ಲಿ ಒಂದು ಬಗೆ (7): ನಿಜಿಗೆಗಾಯತ 
ಮಂಡಿ ದುವಾಡವೆಕ್ಕ ಸರ ವಿಸ (ಪಾಠಾಂ. ವೆಕಸರಲುಸು]ರವುಲ್ಲಾಸದುಸ್ಸರ 
ಚವಡಿ... ಖಡ್ಗವಂ ಜಡಿದರು (ಸೋಮಚ. ೫-೧೪). [ಎಕ್ಕ + ಸರ್ಕ] 

ಎಕ್ಕೆಸರ್ಮ (ನಾ). ಒಂದೇ ಧ್ವನಿ ೫ (ಕಸ್ತೂಕೋ. ೧೨೫). 

[ಆ ಸಂ. ಏಕಸ್ವರ] 

ಎಕ್ಕೆಸರ್ಯ (ನಾ). ನಿರಂತರತೆ; ಸತತವಾಗಿರುವಿಕೆ: ಹೊಕ್ಕನೈ ಶ್ರೀ 
ಹರಿಯ ಕೃಪೆಯಿಂದೆಕ್ಕಸರದಲಿಯಂಧಕಾದ್ಮರ ಠಕ್ಕಿಸಿಯೆ ಇಂದ್ರಾದಿ 
ದೇವರಿಗಿತ್ತನಾ ಸುಧೆಯ (ಸಂ ಭಪ. ೬-೫೩); ರಕ್ಕಸಾರಿಯ ಕೀರ್ತಿ 
ಸಲಿಲಜನೊಕ್ಕತನ ಪರಿಯಂತ ಕೆಲಸವಿದೆಕ್ಕ ಸರಮೆನುತನಿಲಸುತ ಬೆಳೆದನು 
ನಭಾಂತರಕೆ (ತೊರರಾ. ೬-೫-೪೯). [?) 

ಎಕ್ಕೆಸರ್ಯ (ನಾ). ಒಂಟಿಯಾಗಿ ಸಂಚರಿಸುವುದು: ಅರ್ಜುನನ ಹಸು 
ಮೆಕ್ಕಸರದೊಳ್‌' ಬಂದುದಲ್ಲಿಗೆ (ಜೈ ಮಿಭಾ. ೧೬-೨೨). [ಎಕ್ಕ * ಸರ್ಯ) 

ಎಕ್ಳಸಿಕ್ಕ "ಎಕ್ಳುಸಕ್ಕು ನೋ. 

ಎಕ್ಕಸಿರ್ಕ "ಎಕ್ಕಸಕ್ಕು' ನೋ. 

ಎಕ್ಕಸೆಕ್ಕ "ಎಕ್ಳುಸಕ್ಕು? ನೋ. 

ಎಕ್ಕಸೊಕ್ಳಿ (ನಾ). ಎಕ್ಕುಸಕ್ಕ ಮಾತನಾಡುವವಳು: ಕರ್ಕಸಿಯ 
ರತಿವೆಕ್ಕೆಸೊಕ್ಳಿಯರನಾರತಂ ದಕ್ಕಡತಿಯರು ಕಾಮದಿಕ್ಕೆಯರು (ಷತಿಲ. 
೨-೭೦). [ಎಕ್ಕಸೊಕ್ಕು + ಣ್ಯ) 


ಎಕ್ಕು, 


ಎಕೈಸೊಕ್ಕು (ನಾ). ಸ್ವಾಭಿಮಾನ; ಅಹಂಕಾರ: ಮಿಕ್ಕುಮಾರುತ 
ಬಂದನಾದರೆಯೆಕ್ಕಸೊಕ್ಕನು ಮುರಿದು' ತಕ್ಕ ಬುದ್ಧಿಯನೂ 
(ಚೆಂದ್ರಾವ. ೩). [ಎಕ್ಕ + ಸೊಕ್ಕು (< ಸೊರ್ಕು್ಯ)] 
ಎಕ್ಕೆಹಾಲೆ (ನಾ). ಒಂದು ಮೂಲಿಕೆ: -ಚಂದನೋಸೀರಾದಿ ಲೇಹ್ಯ- 
ಶ್ರೀಗಂಧ, ಲಉಮಂಚ... ಯಷ್ಟ್ರಿ ಮಧುಕ ee ಎಕ್ಕ ಹಾಲೆ, ಕಹಿಹಾಲೆ 
» «ಇವೆಲ್ಲ ಪ್ರತ್ಯೇಕ -೪ ತೂಕವಂ ಚೂರ್ಣಿಸಿ ಹಾಕಿ ಹದದಲ್ಲಿಳುಹಿ 
(ಸಕವೈ. ೧೪೮). [ಎಕ್ಕ ? + ಹಾಲೆ (ಆ ಪಾಲೆ)] 
ಎಕ್ಕೆಳನಟ್ಟಿ (ನಾ). ಉಡುವುದಕ್ಕೂ ಹೊಡೆಯುವುದಕ್ಟೂ ಒಂದೇ 
ಸೀರೆ; ಏಕವಸ್ತ್ರ (?): ತಳಿರುಯ್ಕಲ್‌ ಶ್ರುತಿಯಿಂದಮೊಂದೆ ಕೊರೆ 
ಲೊಳ್‌ ಜೀಯೆಂಬಿನಂ ಪಾಡುವಿಂದೊಳಮುಟ್ಟಿ ಕೃ ಳವಟ್ಟಿದಿಂದಆಯೆ 
ಬರ್ಪರ್‌ (ಶಾಂತಿಪು. ೮-೭೫), [ಎಕ್ಕಳ್ಳ (ಆ ಎಕ್ಕಲ) + ಪಟ್ಟ] 
ಎಕ್ಕಳಿಸು (ಕ್ರಿ). ತಗ್ಗು; ಸಂಕೋಚವಾಗು: ಹೊಟ್ಟಿ ಎಕೃಳಿಸಿ 
ಹೋಗಿ ಆ ಹಳ್ಳದಲ್ಲಿ ಒಂದು ಪಾವು. ಆಕ್ಸಿ ಹಿಡಿಯುವಂತಿರುವುದು 
(ಮೊಮಗು. ೬೦). "ಅಕ್ಕುಳಿಸು? ಪರಾ, [ಎಕ್ಕಳ್ಳ-* -ಇಸ್ಕು] 
ಎಕ್ಕಳೆ (ನಾ). ಒಂದು . ಜಾತಿಯ ಕೀಟಿ; ಜಿರಲೆ: ಯಾವೆದೋ 
ಒಂದು ಎಕ್ಕಳೆ.ತನ್ನ ಮೇಲೆ ಓಹಾಡಿದಂತಾಗಿ (ಮರಮ. ೩೬). "ಅಕ್ಕಳ? 
ಪರಾ. [ದೇ. ॥ ತುಳು. ಎಳ್ಯದೆ, ಎಕ್ಕಲೆ] 
ಎಕ್ಕಾ "ಎಕ್ಸು' ನೋ. 
ಎಕ್ಕಾಗಾಡಿ (ನಾ). (ಉಕ) ಒಂಟಿತ್ತು ಅಥವಾ ಒಂಟ ಕುದುರೆಯ 
ಗಾಡಿ: ಸ್ನಾನಕ್ಕೆ ಹೋದರೂ ಎಕ್ಕಾಗಾಡಿ ಬಂದು ನಿಲ್ಲುತ್ತಿಡ್ಡುವು 
(ಜಮಾನ್ನಾ. ೪೦). [ಎಕ್ಕಾ (ಆ ಎಕ್ಕ) + ಗಾಡ್ಜಿ] 
ಎಕ್ಕಾಗಾಣ “ಎಕ್ಳಲಗಾಣ' ನೋ. 
ಎಕ್ಕಾಡು (ಕ್ರಿ). ೧. ಹತ್ತಿಯನ್ನು ಬಿಡಿಸು; ಹಿಂಜು. ೨. ಜೀರ್ಣ 
ವಾಗು; ಶಿಥಿಲವಾಗು. "ಅಕ್ಕಾಡು' ಪರಾ. 
ಎಕ್ಕಾಡಿಹೋಗು-ನಾಶವಾಗಿ ಹೋಗು; ಛಿದ್ರವಾಗಿ ಹೋಗು : 
ಕವಚ ಹಜಕಿದುವು ಬಿರಿಯೆ ಸೀಸಕ ಸವಗ ಸನೆದುವು ವೆಚ್ಚವಾಯಿತು 
ಕವಲುಗೋಲೆಕ್ಕಾಡಿ ಹೋಯಿತು ಕಪಿಗಳವಯ ವವು (ಕೌಶಿರಾ. 
೨೧-೨೯). [ಎಕ್ಸ + ಅಡು] 
ಎಕ್ಕಾವಳಿ, ಎಕ್ಕುವಳಿ (ನಾ). - ಎಕ್ಕುಸರ್ನ: ತರಳತರವೃತ್ತ. ಮೌಕ್ತಿಕ 
ಪರಿಕರಮೇಕಾಂತಮೆಕ್ಕಾವಳಿ ಕಂಧರದೊಳಮರ್ದೆಸೆ"ಯೆ (ಆದಿಪು. 
೪-೩೭); ಇಕ್ಕಿದನಿಳಾಧಿಪತಿ ಸತಿಯ ಕೊರಲೊಳೆಕ್ಕಾವಳಿಯಂ (ಮಲ್ಲಿಪು. 
೪-೮೦); ಪೊತ್ತೆ ಪೆರ್ಮುತ್ತಿನೆಕ್ಕಾವಳಿ (ಚಿಕವಂ. ೮೩-೧೬). ಎಕ್ಕವಳಿ: 
“ಎಕ್ಕಸರ, ಮುತ್ತಿನ ಒಂಟಿಳೆ ಹಾರ” (ಕಸ್ತೂಕೋ. ೧೨೫). 
[< ಸಂ. ಏಕಾವಲೀ] 
ಎಕ್ಕಿಸು (ಕ್ರಿ). ೧. ಹತ್ತಿಯನ್ನು ಎಕ್ಳುವಂತೆ ಮಾಡು ; ಬಿಡಿಸಿಡು ; 
ಹಿಂಜಿಸು. ೨. ಸೀಳು; ವಿಭಾಗಿಸು. .[ಎಕ್ಳ್ಯು * -ಇಸ್ಕು] 
ಎಕ್ಕು, (ಕ್ರಿ). ೧. ವಿಭಾಗಿಸು; ಬೇರೆಮಾಡು; ಹತ್ತಿಯನ್ನು ಬಿಡಿಸು; 
ಹಿಂಜು: “ಎಕ್ಕು - ವಿಭಜನೇ, ಪ್ರವಾಹಿಕಾಯಾಂ ಚ (ಭೀದಿಯಾಗು)” 
(ಶಮಧಾ) ; ತನು ಪಂಜಿವೊಲ್‌ ಬೆಳರ್ತಿರ್ಪಿನೆಗಂ ಹಿಮಮೆಕ್ಕಿದರಲೆ 
ವೋಲ್‌ ಪುದಿದಿರೆಯುಂ (ಆದಿಪು. ೬-೩೩) ;_ತರಣಿ ಹಿಮಾಂಶುವೊಲ್‌ 
ಗಿರಿಗಳೆಕ್ಕಿದ ಪಬಶ್ರಿಯ ಮೊತ್ತದಂತೆವೋಲ್‌ (ಅಪ್ರತಿ. ೭೦-೬). 
೨. ಹೊಡೆ;. ಬಡಿ; ಇಕ್ಕು: ಪಯಿರನ್ನು ಕುಯಿದು ಒಟ್ಟ ಎಕ್ಕಿ 
. . - ಕೊಡುತ್ತಿದ್ದರು" (ಹುಟ್ಟ ಹ. ೬೩). ೩. ತೊಂದರೆಗೊಳಿಸು; 
ಆಕ್ರಮಿಸಿ ಹಿಂಸಿಸು: ಗುರುವಸಿಷ್ಮನೊಳಿಕ್ಕುವೀ ಕೊರಗಣೆಗೆ ಪರಿಹಾರ 
ವನು ಬೆಸಸೆಂದ (ರಾಮಾಸಂ. ೧-೨-೩). 
ಕಡೇ. ॥ ತೆಮಿ. ಮಲ. ತುಳು ಎಕ್ಕು ; ತೆಳು. ಎಕು್ಯ: 


ಸಿಕ್ಕು 


ಎಕ್ಕು (ಕ್ರಿ). ಭೇದಿಯಾಗು : “ಎಕ್ಕು - ವಿಭಜನೇ, ಪ್ರವಾಹಿಕಾಯಾಂ | 
ಚ (ಭೇದಿಯಾಗು) ? (ಶಮಧಾ). [?] | 

ಎಕ್ಕು (ಕ್ರಿ). ಮೇಲಕ್ಕೆ ಏರು: ಉಕ್ಕಿದವು ಭುಗಭುಗನೆ ಕೇತನವೆಕ್ಕಿ 
ದವು ದೆಸೆದೆಸೆಗೆ (ಜಿನಭಾ. ೫೩-೨೬). 


ಎಕ್ಳೆಳ್ಳು (ದ್ವಿರುಕ್ತಿ): ಹಾಕಿದ ಹೆರಳು -ಕೆದೆಂಕೊಂಡಾ ಕುರುಳು | 5 


ಎಕ್ಕೈಕ್ಸಿ ಯಾರನೋ ಒದರುತಿಹವು (ಗಂಗಾತ. ೬೨-೮). 
(ದೇ. ॥ ತಮಿ. ಮಲ. ಎಕ್ಕು ; ತುಳು. ಎಕ್ಕಲ್‌ ; ತೆಲು. ಎಕ್ಯು; | 
ಕುಇ. ಎಕಸಿ, ಎಂಗಸಿ] | 
ಎಕ್ಕುಟ್ಟ (ನಾ). (ಕರಾ) ಚಿಣ್ಣೆ ಕೋಲಿನ ಆಟದ ಎಣಿಕೆ: ಎಕ್ಕುಟ್ಟ, 
ಸಾಂತೀರ ಮೊದಲಾದ, ಆಟಗಳು (ಕುಟ್ಟದೊ. ೬೫). (2) 
ಎಕ್ಕುಡು "ಎಕ್ಸಡು? ನೋ. 
ಎಕ್ಕೆ, (ನಾ). ೧. ಜತೆ; ಸಂಗಡ; ಸಮಾನತೆ: ಖಂಡಿಸೆ ಬಿಲ್ಲಂ ಬಿಸು 
ಟಿಕ್ಕೆಯಿಂ ಸುರಿಗೆಗಿಟಕ್ತಿಯ್ತ ರ್ಪರೆಂ ಶಾತಭಲ್ಲಸಹಸ್ರಂಗಳಿಂ ... ಎಚ್ಚು 
(ಶಾಂತಿಪು. ೪-೯); ಸಲುಗೆಗೆ ಸಾಮ್ಯಕ್ಕೈಕ್ಕೆಗೆ ಪಲರಕ್ಕೆಮ ಸತಿಯರ 
ಹಿತರಂ ಗೆಲ್ವೆಡೆಯೊಳ೯ ಗೆಲ್ವ(ಲುವ) ಬೆಡಂಗಿಯೆ ಬೀರನ ಬಲದ ಭುಜಾ 
ದಣ್ಣದಲ್ಲಿ ಕೆಲದೊ ಳ್ನಿಲ್ವಳ್‌ (ಎಕ. ೪111, ನಗರ. ೪೭-೮೪ ; 1066); 
ಮುನಿಸನುವಿಸೆ ಕಾದುವ ತಕ್ಕಿನೊಳಾಹವಭೂಮಿಗೆಳ್ಳೆ ಯಿಂ ನಡೆತಂದರ್‌ 
(ಪಂರಾಮಾ, ೧೩-೨೧) ; ಪೊಕ್ಕೆ ಡದಡಿಯಂ ಮುಂದಿಟ್ಟಿಕ್ಕೆ ಯಿನನುಗೆಯ್ದು | 
ನಿನಿರ್ದು ಗಜೆಯಂ ನೋಟಂ ಮಿಕ್ಕಾರ್ದು ಪೊಯ್ಯೆ (ನೇಮಿಫ.೧೨-೧೯೩). 
೨. ಒಟ್ಟು; ಗುಂಪು; ಸಮೂಹ; ರಾಶಿ: ಪಿಶಿತಭೋಜನದಲ್ಲಿಗೆ 
ನಿಲ್ಲದೆಕ್ಕೆಯಿಂ ಸಾರ್ವ ನಿಶಾಚರೀಜನಮಂ (ಕಾವ್ಯಸಾ. ೫೩೪ ಶೂದ್ರಕ); | 
ಸೂಸುವ ಸೇಸೆ ಬೀಸುವ ಚಳಚ್ಚಮರೀರುಹಮೆಕ್ಕೆ ಯಿಂ ರಣಾಯಾಸ 
ಪರಿಶ್ರಮಾಂಬುಲವಮಂ ತವೆ ಪೀರೆ (ಪಂಪಭಾ. ೮-೧೧೦) ; ಎಕ್ಕೆ ಯಿನಿರ್ಷ 
ಪುಲ್ಲೆಗಳನಿಲ್ಲಿಯೆ ಮಗ್ಗಿಸು (ನಳಚಂ. ೭೪). [< ಸಂ. ಏಕ) 
ಎಕ್ಕೆ, ಎಕ್ಕ, ಎರ್ಕೆ (ನಾ). ಒಂದು ಜಾತಿಯ ಗಿಡ; ಎಕ್ಕದ, 
ಗಿಡ: “ಅರ್ಕಮೆಂದೆನಲೈಕೈೆಯಕ್ಕುಂ? (ಮಂಗರಾ. ೩೯-೨೬); “ಎಕ್ಕ! 
ಯರ್ಕಂ? (ಕವಿಕಂ. ೭೨); ಎಕ್ಕೆಯ ಕಾಯ್ಗ್ಲಳಂತೆ (ಕಾದಂಪೂ. ೧೭೮) ; | 
ಎಕ್ಕೆಯ ಹಾಲು... ಲೇಪವಂ ಮಾಡಿಸಲು ಮೂಲವ್ಯಾಧಿಯ ಮೊಳೆ 
ಕರಗಿಹೋಗುವುದು ( ವೈದ್ಯಸಾ. 11, ೧೯೩). ಎಕ್ಕ: ಎಕ್ಕದ ಮುಗುಳ್ಗಳಂ 
ಹರಡಿ ಜಗಜಟ್ಟ ಗಳನೆಕ್ಕ ತುಳದಾಳ್ಗಳಂ ಮಜಕಿಯೊಳಡಂಗಿಸೆ (ಸಮ್ಯಕ್‌. 
೪-೧೮) ; ಹಸಿವನ್ನು ತಡೆಯಲಾರದೆ ಎಕ್ಕದೆಲೆಗಳನ್ನು ತಿಂದುಬಿಟ್ಟಿನು ; 
(ನೀಗಟ್ಟು. ೪೨); ಎಕ್ಕದ ಹೂಗಳನ್ನು ತಲೆಯಮೇಲೆ ಹಾಕಿ ಹೋದರು 
(ಅವ 0. ೧೭೪). ಎರ್ಕೆ: “ಎರ್ಕೆಯೆಂದು ಆರ್ಕಂ? (ಕಶಸಾ. 
೨೫-೫೩೩); ಒರ್ಕುಡಿತೆ ನೀರ್ಗೆ ಪಲ ಪಟ್ಟಿರ್ಕೆಯ ಪಣ್ಣೆಲೆಯೆ ಮುಜಾಗೆ | 
ದೇಸಿಗರಂ ದೇವರ್ಕಳ್ಳೊಡೆಯರ್‌ ಮಾಲ್ಟಾರೆ (ಶಮದ. ೨೪ ಪ್ರಯೋ) ; 
ಅರ್ಕ, ಎರ್ಕೆ (ಶಬ್ದಾನು. ೧೬೦ ವ್ಯಾಖ್ಯಾನ). 
ಎಕ್ಕಹುಟ್ಟಸು - (ಆಲಂ) ನಾಶಪಡಿಸು; ಹಾಳುಮಾಡು: 
, ಜೆಪ್ಕುಟಿ ಕಮಾಷನರ್‌. ಕಾರು ಎಕ್ಕಹುಟ್ಟಸಬೇಕೆಂದು ಮಸಲತ್ತು ಮಾಡಿ 
ಸ: ದ್ದೇವೆ (ನಟಸಾ. ೨೨೧) ; ಆಕ್ಕಸಾಲೆ ಅಕ್ಕ ಕೊಟ್ಟ ಚಿನ್ನದಲ್ಲೂ ಎಕ್ಕ 
ಹುಟ್ಟಿಸಿದ ಅಂದಹಾಗೆ (ಮರಳಿ. ೬೩). ಎಕ್ಕಹುಟ್ಟು - (ಆಲಂ) ನಾಶ 
ವಾಗು; ಹಾಳಾಗು: ಅವನ ಮನೆಯಲ್ಲಿ .ಎಕ್ಕಹುಟ್ಟಹೋಗಲಿ 
(ಸುಗುಗಂ. ೯೮-೫). ಎಳ್ಳೆಯಹೊಲ ಎ ಒಂದು ಹೊಲದ ಹೆಸರು: | 
ದೇವರೆ ಕಯ್ವಲನಪ್ಪುದೆಕ್ಕೆಯ ಹೊಲಕುಂಟಿ ಸಹಿತಮಾಗಿ... 
ಬಿಟ್ಟರ್‌ (Wan. IXx-i, ೨೭೩-೯೯; 1179). 
[< ಸಂ. ಅರ್ಕ. 1! ತಮಿ. ಎರುಕ್ಕು ; ಮಲ. ಎರಿಕ್ಕು ; ತುಳು. 
ಎಕ್ಕಮಲ್ಲೆ, ಎಕ್ಕ ಮಾಲೆ, ಎಕ್ಕಮೆ] 


೧೦೪೬ 


k 
| 


15 


20 


25 


30 


35 


40 


45 


ಎಕ್ಳೆವಾಯ್‌ 


ಎಕ್ಕೆ (ನಾ). ಮಂಚದ ಚೌಕಟ್ಟು: ಹೊರಸಿನ ಎಳೆಯ ಶಂಖದ 
ಮಣಿಯ ಪವಣಿಸಬಲ್ಲವರು ನೀವಾರಾದಡೂ ಪವಣಿಸಿರಯ್ಯ (ಅವಚಂ. 
೧೩೫-೬೧೭) ; ತಾಯಾತನ ತಂದ ಮಂಚದೆಕ್ಕೆಯಂ ಮಣ್‌ ಪತ್ತಿತ್ತೆಂದದ 
ನೊರಸಿ ಕರ್ಚಿದೊಡೆ (ಜೀವ ಸಂ. ೧೯೬-೨೯ ವ); ಹಲವೆಲುವಿನೆಕ್ಕೆಗಳ 
ಬಿಗಿದು ಬೀವಂ ನೆಯ್ದ ನುಲಿಯ ಹಂದೊಗಲ ಹಾಸಿನೊಳು ಮಂಚಂ 
ಜಡಿಯೆ ಹೊಬೆಯನೋಲಗವಿತ್ತು (ಹಚಕಾ. ೧೧-೩೧); ಸಾರನೇದಂ 
ಗಳೇ ಪಾದವಾಗಮವೆಕ್ಕೆ ಶೂ ರ ಪೌರಾಣಮೇ ಪಲಗೆಯಾಗೊಪ್ಪಲ್‌ 
(ಪ್ರಭುಪು. ೨-೧೬). [?) 

ಎಕ್ಕೆ (ನಾ). ಇಕ್ಕೆ; ಮನೆ: ಪಂಚವಸದಿಯ ಕೇರಿಯಲ್ಲಿಗೆ ಬಡಗಣೆ 
ಕೈಯ ಹಸ್ತವಿಪ್ಪತ್ತಾಆರಿ (ಮುಂಬರಾ. 26, ೨೨೬-೬೦ ; 1205). 

[ಆ ಇರ್ಕೆ?) 

ಎಕ್ಕೆಕಾಯಿ (ನಾ). ಎಕ್ಕೆಯ ಗಿಡದ ಕಾಯಿ: ಲಲನೆ ಕೇಳಿಲೆ ಸಂಗಿ 
ಸಲೆ ಸತ್ತು ಹುಟ್ಟನಾ(ದ?) ಚಲದಂಕರಾಮನ ನಾನು ಕೊಲಿಸದೆ ಬಿಟ್ಟಿ 
ನಾದರೆ ಕೇಳಲೆ ಸಂಗಿ ಮೊಲೆಯಲ್ಲ ಇವು ಎಕ್ಕೆ ಕಾಯಂ (ಕುಮಾಸಾಂ. ೧೦೦. 
ಅಡಿಟ). [ಎಕೆ * ಕಾಯಿ (ಆ ಕಾಯ್ಕ್‌)) 

ಎಕ್ಕೆಕ್ಕೆ (ಅ). ೧. ಒಂದರಮೇಲೊಂದಾಗಿ; ಮೇಲೆಮೇ ಲೆ; 
ಒಟ್ಟಾಗಿ: “ಎಕೈೈಕ್ಕೆ ತೇನತೇನಮಿವಕ್ಕುಂ ಮೇಲ್ಮೇಲೆೌ (ಚತುನಿ. ೬೫); 
ದೀವಿಗೆಗಳ್‌ ಜಲಕ್ಕ ನೆಕ್ಕ ಕೈಯಿನಿಟ್ಟ ಳಂ ಬೆಳಗುತಿರ್ದುವು (ಸಂಸಭಾ. 
೧೨-೫); ಎಕೈಕ್ಳೆಯೆ ನೆಗಬಕ್ಡೊರ್ಮೊದಲೊಳೆ ಕುಕ್ಕೂ ಕೂ ಎಂದು 
ಕೋಟಾ ಕೂಗಿದುವಾಗಳ್‌ (ಕಾವ್ಯಾವ. ೧೧). ೨. ಪರಸ್ಪರವಾಗಿ: 
ಮಕ್ಕಳಾಟಕೆಯೊಳಗಾ ರಾಜನಂದನರೆ ಕ್ರೈ ಕೈ ಯಿಂ ಹೋರುತಿಹರು 
(ನೇಮಿಸಂ. ೬-೫೭). 

ಎಕ್ಕೆಗಿಡ (ನಾ). - ಎಕ್ಕೆ (೪). [ಎಕ್ಕೆ * ಗಿಡ (ಆ ಗಿಡು)] 

ಎಕ್ಕೆಗುಟ್ಟು (ಕ್ರಿ). ೧. (ತನ್ನಲ್ಲಿ ತಾನೇ) ಗೊಣಗುಟ್ಟು (2): ಆನು 
ವಿಪ ತಾಯ ಬಾರಿಸುವ ತಂದೆಯ ಕಾಯ್ಬಿನೊಳೆಕ್ಕೆಗುಟ್ಟುವಕ್ಕನ ಪಡ 
ಪೆತ್ತಿ ಬಯ್ವ ಕಿಜುದಂಗೆಯ ಕಣ್ಣೊಳೆ ಕೀಟ ಕಲ್ಪಿಪಣ್ಣನ ಬಿಯಕಿಲ್ಲದವ್ವ 
೪ಿಪ ತಮ್ಮನ ತೀನಿಗೆ ಮೆಯ್ಯನೊಡ್ಡಿ ನಿನ್ನನೆ ಪಿಡಿದೆನ್ನ ನಲ್ಮೆಗಿದೆ ತಕ್ಕುದೆ 
ನಲ್ಮೆಗೆ ದೋಷಮಾಗದೇ (ಶಾಂಶಿಪು. ೮-೧೦೫). ೨. ಸಲಿಗೆಯಿಂದಿರು; 
ಒಟ್ಟಾಗಿರು: ಸಿಂಗದೊಡನೆಕ್ಕೆಗುಟ್ಟುವ ಕರಿಗಳಂ ಹುಲಿಯ ಜಂಗುಳಿಯ 
ನೀಡಿಜಕಿವ `ಹರಿಣಂಗಳಂ (ಹಚಕಾ. ೬-೩೮). [ಎಕ್ಕೆ + ಕುಟ್ಟು] 

ಎಕ್ಕೆಬೆನಕ (ನಾ). ಎಕ್ಳುದ ಗಿಡದ ಬೇರಿನಲ್ಲಿ ಮೂಡಿರುವ ಗಣೇಶನ 
ಆಕಾರ: ಎಕ್ಕೆಬೆನಕನನ್ನು ಪೂಜಿಸುತ್ತಾರೆ (ರೂಢಿ). 

[ಎಕ್ಕ * ಬೆನಕ] 
ಎಕ್ಕೆಮಾಲೆಗಿಡ (ನಾ). - ಎಕ್ಕೆ (8). 
[ಎಕ್ಕೆ * ಮಾಲೆ - ಗಿಡ (ಆ ಗಿಡು)] 

ಎಕ್ಕೆಯುಲಿ (ನಾ). ಒಟ್ಟಾದ ಶಬ್ದ; ತುಮುಲ ಶಬ್ದ: ತೆಕ್ಕನುಕ್ಕಿದ 
ಸಂತಸಕೆ ಕೊರಳ್‌ ಬಿಚ್ಚಿ ದೊಲ್‌ ಹಕ್ಕಿ ಹಾಡಿದುವೆಕ್ಕೆಯುಲಿಗಳಂ 
(ಶ್ರೀರಾಮಾ. ೫೦೮-೨೩೫). [ಎಕ್ಲೆ.* ಉಲಿ] 

ಎಕ್ಕೆವಸ್ನಯ,ಲ್‌ (ನಾ). ಎಕ್ಕೆಯ ಬಯಲು ;. ಒಂದು ಪ್ರಜೀಶ 
(2): ಊರಿಂ ಮೂಡಲು ಎಕ್ಳೆವಸ£ಯ]ಲೊಳಗೆ ಬೆದ್ದಲು ಕಂಬ ೧೫ 
(ಎಕ. ೩1, ಹೊಳಲ್ಕೆ. ೧೨೪-೬೨ ; 1208). 

| [ಎಕ್ಕೆ * ಬಯಲ್‌'] 

ಎಕ್ಕೆವಾಯ್‌ (ಕ್ರಿ). ಒಮ್ಮಿಂದೊಮ್ಮೆ ಮೇಲೆ ನುಗ್ಗು; ಮುನ್ನುಗ್ಗು; 
ಪ್ರತಿಭಟಿಸು: ಅಕ್ಕಟಯಿಂದೊಂದು ಹೆಣ್ಣಿನ ನುಡಿಯೇನು ಲೆಕ್ಕ ಕಿನಿಸು 
ಕುಂದೆ ಮುನ್ನಾ ಅಕ್ಕ ಸೋದರಿಯರ ಕೊಟ್ಟಿದ್ದೆನಲ್ಲೆ ಯೆಂದೆಕ್ಕೆ ವಾಯ್ದನು 


ಬೆ ಛು ಸಾ 
ನಮಿರಾಜ (ಭರಚ. ೪೩-೧೯). [ಎಕ್ಕೆ + ಪಾಯ್‌] 


ಎಕ್ಕೆವಾಲು, 


ಎಕ್ಕೆ ನಾಲು, (ಕ್ರಿ). ಒಂದೇಸಮನೆ ಮಿಡಿ, -ಕಂಹಿಸು, “ಹಾರು: 
ಬೆಳ್ಳೇ ಆ ಬಾನಲ್ಲೊಂಡ ವದನಮಂಡಲಮುಂ ಎಕ್ಕೆಪಾ(ವಾ]ಜುವಳ್ಳಿ 
ರ್ದೆಯುಂ (ಕುಸುಮಾ. ೧೩-೪೬ ವ). [ಎಕ್ಕೆ * ಪಾಲ] 

ಎಳ್ಳೆವಾಲ್ಲು (ನಾ). ಒಂದು ನೆಗೆತ, ಹಾರಿಕೆ. 

ಎಕ್ಕೆ ವಾಉವಾಣು ಇ ಒಂದೇ ನೆಗೆ ತಕ್ಕೆ ಕೆಗೆ ಹಾರು: 

ಎರಡುಂ ಬಲದ ಕಡಿತಲೆಯ ನಾಯಕರ್‌ ಕೆಯ್ಯೊಂಡು ಬಳ್ಳುಗೆಡೆದೆಕ್ಕೆ 
[ಪಾಠಾಂ. ದಿಕ್ಕೆ) ವಾಜುವಾಜಕಿ`ಪಲಗೆವಾಡಿ ಗೂಳಿ ಸೊರ್ಕಿ ಮಾರ್ಕೊಂಡು 
ಕಾದೆ (ಸಂಪಭಾ. ೧೦-೮೦ ವ). [< ಎಕ್ಕೆವಾಜು,] 

ಎಳ್ಳೆನಿಂಡು, ಎಕ್ಳವಿಂಡು (ನಾ). ಶಿಷ್ಯರ ಸಮೂಹೆ, ಗುಂಪು: 
ಎಕ್ಕೆ ವಿಂಡುಗಳೆಂಬುವರು ಮುಕ್ಕಣ್ಣ ನಿಮ್ಮ ಗಣಂಗಳು (ಸಿದ್ಧವ. ೧೭೬); 
ಡೇಗುಲವ ಮಾಡಿಸುತಿಪ್ಪ ಗುಡ್ಡಗಳೆಕ್ಕೆವಿಂಡುಗಳ (ಪ್ರಭುಲೀ. ೧೩-೪); 
ಮತ್ತ ಗಟ್ಟ ದೊಳೆಕೈನಿಂಡುಗಳ" ಜ್ವರಬಾಧೆಯೊತ್ತರಿಸಿ ಮರಣವಾಗುತಮಿ 
ರಲೈೈ (ಕೊಟ್ಟೂ ಬ. ೧೧-೩). ಎಕ್ಕೆನಿಂಡು: ಲೋಕದುರಿತಮಥನ 
ಕಥನೋದ್ಯೋೊ ಗರಿವರೆಂದು ಸಂತಸದೊಳೆಕ್ಕವಿಂಡಂ [ಪಾಠಾಂ. ಸಂತೋಷ 
ದಿಂದ] ಸಲಹುಗಾ ಸಿದ್ಧ ಚಕ್ರೇಶನು (ಸಿದ್ಧರಾ. ೧-೨) ; ಕೃತಿಯ ಪಾಲ 
ಕರು ಗುರುಭಕ್ತರೆನಿಪೆಕ್ಕವವಿಂಡುಗಳ೯ (ಸಿದ್ದ ರಾ. ೧-೧೨) ; ನುಡಿಯ 
ನುಡಿವಾಲಿಪುದು ನಾನೀವ ಭಾಷೆಗಳ ಗಡಿಯನೀಯಿಕ್ಕ ವಿಂಡಂ ಪೊಕ್ಕು 
ವೇಷಮಂ ಪಡೆದು (ಸಿದ್ಧ ರಾ. ೭-೮) ; (ಸಿದ್ಧರಾ. ೫ ಸೂಚನೆ ; ೧೦-೧೬; 
೭-೧೫; ೮-೧, ೩ ನೋ). [ಎಕ್ಕೆ * ಪಿಂಡ್ಕು] 

ಎಕ್ಕೆಸಾಕ್ಷಿ (ನಾ). ಏಕೈಕಸಾಕ್ಸಿ; ಒಂದೇ ಸಾಕ್ಷಿ: ವೃನಹಾರದಂತರಂ 
ಸಾಲಂ ಇಲ್ಲಾಮ್‌ ಎಕ್ಕೆ ಸಾಕ್ಷಿ ಲೋಕಾದಿತ್ಮ ಎಳಅರಸರ್ಮಗಂದಿರ್‌ 
(ಎಕ. 2, ಕೋಲಾರ. ೭-9 ; 760). [ಎಕ್ಕೆ + ಸಾಕ್ಷಿ]. 

ಎಕ್ಳಹೆಟ್ಟಿ (ನಾ). ಒಂದು ಊರಿನ ಹೆಸರು: ಗುಜ್ಜವ್ವೆನಾಯಕಿತಿಯ 
ಕೆಜಿಯ ಕೆಳಗೆ ಸ ೪ ಎಕ್ಕೆಹಟ್ಟಿಯ ಕೆಜಿಯ ಕೆಳಗೆ `ಸ ೩ (ಎಕ. 211, 
ಮಂಡ್ಯ. ೧೨೧-೪೧; 1235). [ಎಕ್ಕೆ + ಪಟ್ಟ] 

ಎಕ್ಕೋಗಿಲೆಹುಳು (ನಾ). ಒಂದು.ಬಗೆಯ ಹುಳು; ಗುಂಗುರು 
ಹುಳು; ನೊರಜು (?): ಉಚ್ಚುಗು ರಕ್ತಮಶ್ವಾಸಮನಿಕ್ಚೈಸಿಯೆ 
ಮಾಡು ನಡೆಯಲಾಜದೆ ಬೀಳ್ದುಂ ಆಚ್ಚು ಗಯೆಳ್ಕೋಗಿಲೆಹುಳು ಬೆಚ್ಚದೆ 
ಮಾಡೂದಕ್ಕೆ ಚಗ ಕ್ರಿಯೆಯಂ (ಅಶ್ವವೈ. ೧೧-೭೫). [2] 

ಎಕ್ಕೋಟಿ “ಎಟಕ್ಕೋಟಿ? ನೋ. 

ಎಕ್ಸುಂಡ (ಗು). ಅಖಂಡವಾದ (?): ಅಹುದೆಖ್ನ£ ಕ್ಟ ಂಡದ ತಾಮ್ರ 
ದುಂಗುರಮದೇ ತಾಂ ನಿರ್ವಿಷಂ (ಖಮದ. ೧೬-೧೪೨) ; ಆ ಪರ್ವತ 
ವೆಕ್ಚಂಡದ ಶಿಲೆ ನಾನೇಪೇಳ್ವೈನದಜಗ್ರದಲಿ (ನಾಗಕು. ೧-೩೧). 

[ಎಕ್ಕ + ಖಂಡ] 

ಎಕ್ಸ್‌ರೇ (ನಾ). ಸಾಮಾನ್ಯ ಬೆಳಕಿನ ಕಿರಣ ತೂರದ ಪದಾರ್ಥ 
ವನ್ನು ಭೇದಿಸಿಕೊಂಡು ಹೋಗು ವ ಒಂದು ವಿಶೇಷ ಕಿರಣ: 
ಎಕ್ಸ್‌ರೇ ಮೂಲಕ ನೋಡಿದರೆ ಮೂಳೆ ಮುರಿದಿರುವುದು ಗೊತ್ತಾಗುತ್ತದೆ 
(ರೂಢಿ). 

ಎಗಚಿ "ಎಲಚಿ? ನೋ. 

ಎಗಚಿಗ (ನಾ). ಅಣಕಿಸುವವನು (1). [ಎಗಚು + -ಇಗ] 

ಎಗಚು (ನಾ). - ಎಗರು ೧. (ಸ್ಕಾಂಡರ್‌). "ಎಗುಚುಮಾತು' 
ಪರಾ. [ಆ ಎಗರು?) 

ಎಗಚುಮಾತು (ನಾ). ಅಣಕದ ಮಾತು; ನಕಲಿಯ ಮಾತು: 
ನೀನು ಚಿಕ್ಕಂದು ಯಾವಾಗಲೋ ಕಿವಿಯಲ್ಲಿ ಬಿದ್ದ: ಪ್ರಪಂಚದ ರೂಢಿಯ 


[+ ಇಂ. 2-887] 


ಎಗಚುಮಾತು ಗಿಳಿಪಾಠ ಮಾಡಿಕೊಂಡು ಅದನ್ನೇ ಹೇಳುತ್ತಿದ್ದೀಯೆ 45 


(ಸುಖವಿ. ೬೫). [ಎಗಚು * ಮಾತ್ತು] 


೧೦೪೭ 


ಎಗುರುಗೆಡಾರಿ 


ಎಗೆಟು, ಎಗಡು (ಗು). ೧. (ವಿಪರೀತ ಸೇವನೆಯಿಂದ) ರುಚಿಗೆಟ್ಟಿ ; 
ಅಸಹ್ಯವಾದ. ೨. ಒರಟಾದ; ಮೃದುವಲ್ಲದ (ಮನುಷ್ಯ): ಅವನು 
ಎಗಟು ಮನುಸ್ಕ (ರೂಢಿ). ಎಗಡು : ೨. (ಸ್ಕಾಂಡರ್‌). "ವೆಗಟು' 
ಪರಾ. [+ ತೆಲು. ನೆಗಟು] 
5| ಎಗಡು "ಎಗಟು' ನೋ. 
ಎಗತಾಳಿ "ಎಕ್ಕತಾಳಿ? ನೋ. 
ಎಗರಿಕೆ (ನಾ). ಎಗರಾಡುವುದು ; ಕುಪ್ಪಳಿಸುವುದು; ಹಾರುವುದು. 
[ಎಗರು + -ಇಳೆ] ' 
ಎಗರಿಸು (ಕ್ರಿ). ೧. ಮೇಲಕ್ಕೆ ಚಿಮ್ಮು ಅಥವಾ ಕುಪ್ಪಳಿಸುವಂತೆ 
ಮಾಡು : ಪರಿಪರಿಯೊಳೆಗರಿಸುತ ಕಂಗಳ ತೆರೆದು ಮಿಣಿಕಿಸಿ ಸಿಂಹನಾದ 
ಸ್ಫುರಣೆಯಿಂದಬ್ಬರಿಸಿ ಹಾರಿದ ರಾಮರಾಮೆನುತ (ಆನಂರಾ. ೪-೩-೨೫). 
೨. ಅಪಹರಿಸು; ಕದಿ: ಕಣಿವೆ ಕೆಳಗಿನ ಕೊರಮಾನೇ ಎಗರಿಸಿಬಿಟ್ಟರ 
ಬೇಕು (ನಡೆದಾ. 1, ೫೧೩); ಕೆಂಚ... ಒಂದು ಹೊರೆ ಸೊಪ್ಪೆಯನ್ನು 
ಎಗರಿಸಿದ್ದ (ಸುವಸಂ. ೧೦೯); ' ಬಾಳೆಹಣ್ಣನ್ನು ಅಂಗಡಿಯಿಂದ ಎಗರಿಸಿ 
ತ ಬಿಟ್ಟಿ (ಕಸಾಪ. 1, ೨೯೦). 
ಎಗರಿಸಿಕೊಳ್ಳು - ಅಪಹರಿಸು; ಕೆತ್ತು ಕೊಳ್ಳು: ಜೇಬುಗಳ್ಳ ಹಣ 
ಎಗರಿಸಿಕೊಂಡು ಹೋದ (ರೂಢಿ). 
[ಎಗರು + -ಇಸ್ಕು. / ತೆಲು. ಎಗರಿಂಚು, ಎಗೆಯಿಂಚು] 
ಎಗರು (ಕ್ರಿ). ೧. ಏರು; ನೆಗೆ; ಹಾರು; ಚಿಮ್ಮು: ಕವಣೆಗಲ್ಲಿಲಿ 
ಅದ್ರಿ ಎಗರಿ ಪೋದದ್ದುಂಟಿ ರವಿಯ ಮೇಲೆ ಮಣ್ಣುದೂರೆ ಮೊಗವನೆತ್ತೆ 
(ವಿ ಸಾಸು. ೩೮-೬); ಗದೆಯನ್ನೆತ್ತಿದೆನೆಂದರೆ ಮೇಲಕ್ಕೆ ಗರುತ್ತಿದ್ದನು 
(ಆಗ್ರಹ. ೧೩). ೨, ಹಾರಿಹೋಗು. ೩. ಸವೆದುಹೋಗು. 
ಎಗರೆಗರು - (ದ್ವಿರುಕ್ತಿ) : ಶಬ್ದ ಕಿವಿಗೆ ಬೀಳುತ್ತಲೇ ಅವಳ 
ಮನಸ್ಸು ಬಾಗಿಲ ಕಡೆಗೆ ಎಗರೆಗರಿ ಹೋ ಗತೊಡಗಿತ್ತು (ಇಪ್ಪಕ. ೨೩೨). 
ಎಗರಾಡು - ಹಾರಾಡು ; ಅಹಂಕಾರದಿಂದ ಮೆರೆ: ಮಗ ಕೊಲೆ 
ಪಾತಕನನ್ನು ವಹಿಸಿಕೊಂಡು ತಾಯಿಯಂಮೇಲೆ ಎಗರಾಡಿದನು (ಪುನರು. 
೩೪೪); ಮಾತನಾಡಿಸಿದನರ ಮೇಲೆ ಎಗರಾಡುವಳು (ಚೆಂಗೂಲಿ. ೧೭೯). 
[ದೇ. ॥ ತಮಿ, ಇವರ್‌; ತೆಲು. ಎಗುರು] 
ಎಗಲು (ನಾ). ರೆಂಬೆ; ಮರದ ಎಳೆಯ ಗೆಲ್ಲು. [--ತುಳು. ಎಗ್‌೮್‌]) 
30 | ಎಗು (ನಾ). ಏರುವುದು; ಮೇಲೆ ಹತ್ತುವುದು. "ಎಗುಮತಿ? ಪರಾ. 
| (ದೇ. ॥ ತಮಿ. ಎಜ್ಬು; ಮಲ. ಏಲ, ಏಜ್ದು] 
| ಎಗುಮತಿ (ನಾ). ರಫ್ತು ; ನಿರ್ಯಾತ; ಸರಕನ್ನು ಹಡಗಿಗೇರಿಸು 
ವುದು: ಇತರ ದೇಶಗಳಿಗೆ ಹೋಗುವ ಸರಕುಗಳು (ಎಗುಮತಿ) - ಹತ್ತಿ, 
| ಧಾನ್ಯ, ಅಫೀಂ (ಭೂಗೋಳ. ೩೯). 
| (ದೇ. ॥ ತನಿ. ಮಲ. ಏಜುಮತಿ ; ತೆಲು. ಎಗುಮತಿ] 
| ಎಗುಮತಿದಿಗುಮತಿ (ನಾ). ರಫು_ ಮತ್ತು ಆಮದು ; ಸರಕನ್ನು 
| 
| 


55 


ಹೆಡಗಿಗೇರಿಸುವುದು ಮತ್ತು ಇಳಿಸುವುದು (1). 
[4- ತೆಲು. ಎಗುಮುತಿದಿಗುನುತಿ] 
ಎಗುರುಕಂಬಿ (ನಾ). ಸ್ಥಿತಿಸ್ಥಾಪಕತ್ವವುಳ್ಳ ಸಾಧನ; ಸ್ಟ್ರಿಂಗು : 
ಕೊಳವಿಯಲ್ಲಿರುವ ಎಗ್ಗುರುಕೆಂಬಿಯೆ ಸಹಾಯದಿಂದ ಕ್ರಮೇಣ ಮೇಲೆದ್ದು 
ಉರಿಯುವ ಗಟ್ಟಿ ಮೋಂಬತ್ತಿ (೦೩೯೩೩5೮ ೩ಬರೆ]ೇ. ಇಂಕನಿ). 
, [ಎಗುರು * ಕಂಬಿ] ಎ 
ಎಗುರುಗಡಾರಿ (ನಾ). “ಬಂಡೆ ಮೊದಲಾದುವುಗಳನ್ನು ಒಡೆಯುವುದ 
ಕ್ಕಾಗಿ, ಸಿಡಿಮದ್ದು ತುಂಬುವುದಕ್ಕೆ ತೂತನ್ನು ಕೊರೆಯಲು ಉಪಯೋಗಿ 
ಸುವ ಉಳಿಯಲಗಿನ ಭಾರವಾದ ಗಡಾರಿ: ಎಗುರುಗಡಾರಿ ” (Jumper. 
ಇಂಕನಿ). [ಎಗುರು * ಗೆಜಾರಿ 


40 


ನಿಗುರುಪಟ್ಟ 


ಎಗುರುಪಟ್ಟ (ನಾ). ಬಗ್ಗಿಸಿದ ಅಥವಾ ಸುರುಳಿ ಸುತ್ತಿದ ಲೋಹದ 

ಸ್ಥಿತಿಸ್ಥಾಪಕತೆಯುಳ್ಳ ಪಟ್ಟಿ; ಹಾರುಪಟ್ಟಿ (1288. ಇಂಕಫಿ)- 
(ಎಗುರು + ಸಟ್ಟ್ಯ] 

ಎಗೆ (ನಾ). - ಎಗಲು. [+ ತುಳು. ಎಗ್ಗೆ] . 

ಎಗ್ಗೆ, ಎರ್ಗ (ನಾ). ಹಳ್ಳಿಯವ; ಒರಟ; ಅಸಂಸ್ಕೃತ; ದಡ್ಡ; 
ಗಾಂಪ: “ಕೂಟಂ- ಎಗ್ಗಂ? (ಶಮದ. ಪರಿ. ೧); *ಗಾಂಪನೊಳೆಗ್ಗಂ ? 
(ಕರ್ಣಾನಿ. ೪೬); “ಎಗ್ಗನೆಂದು ಹೆಡ್ಡಂ೦? (ಕಶಸಾ. ೧೮-೩೬೬); 
ಕಟ್ತಿ ಯಂತೆ ದೆಸೆದೆಸೆಗೆ ಬೆಸೆವ ಪಚ್ಚಪಸಿಯೆಗ್ಗರುಮಂ ಕಂಡು (ಪಂಪಭಾ. 
೪-೯೪ ವ); ಪಜುಗೋಲೊಳ್‌ ವಾರ್ಥಿಯ ತಡಿಗುಜದೆ ಭರಂಗೆಯ್ದು 
ಪೋಪೆಿನೆಂಬೆಗ್ಗನವೋಲ್‌ (ಧರ್ಮಾಮೃ. ೧-೫೨); ಕೇಳದಲೆ ಗುರುವು 
ತಾ ಹೇಳುವನು ನಿನಗೊಂದ ಕೇಳಿದರೆ ಚೇ? ಹೇಳುವನ ನೆರಮಾತು 
ಕೇಳುವವನೆಗ್ಗ (ಸರ್ವಜ್ಞ. ೮೨) ; ಎಗ್ಗರೆಂಗೆ! ಲೋಗರಾಡುಗೆ ! ಬಜ 
ದೂಣಂ ತಡೆಯಲಾವಂ ಸಾಲ್ವಂ (ರಾಮಾಶ್ಚ. ೧೪-೧೩). ಸಿಎರ್ಗ: 
ನರ್ಗಸುಖನಾಗಿಹನಿಗೀ ಲೋಕೊರ್ಗುವದೆ ಬಿಟ್ಟಿಂಜಲುಂಡಂತೆರ್ಗನಾ ಪರ 
ಮಾತ್ಮನವನೀನಾಥನೆನೆ ಮುನಿಪ (ಬಿಚ್ಚ ಪು. ೮೭-೫೨). [ಎಗ್ಳ್ಯು *-ಅ್ಯ) 

ಎಗ್ಗಡೆದಿಗ್ಗಡೆ (ನಾ). ಏರುಪೇರು; ಹಳ್ಳ ತಿಟ್ಟು ; ಅಸ್ತವ್ಯಸ್ತ (ಲ 
ಪಕ್ಷ ಬಲವೂ ಕ್ಷೇತ್ರ ವಿಸ್ತಾರವೂ ಎಗ್ಗಡೆದಿಗ್ಗಡೆಯಾಗಿರುವುದರಿಂದ . 
ಸ್ಥಾನಗಳು ದೊರಕಬಹುದು (ರಾಜ್ಯಶಾ. ೩೩೮). 

[+ ತೆಲು. ಎಗುಡುದಿಗುಡು] 

ಎಗ್ಗತೆನ (ನಾ). ದಡ್ಡತನ; ಹೆಡ್ಡತನ: ತನಕ್ಕೆ - ಎಗ್ಗತನಂ, ಮರು 
ಳ್ತನಂ (ಶಮದ. ೨೧೧ ಪ್ರಯೋ) ; ಸಂದಣಿಸುತಿಟ್ಟಿಣಿಸಿ ನೆರೆದಿಹ ಮಂದಿ 
ಯಲಿ ನಾನಿನನನನುಚಿತದಿಂದಲಿವಳಿಗೆ ನುಡಿದು ತೋಣುವುಡೆಗ್ಗತನವೆನುತ 
(ಪ್ರಭುಲೀ. ೭-೨೮) ; ಪೊಜಮಿಂಚುಗೈ ವನಂ ಬಜಕಿವಾತುಗಾಅನಂ ಕಣು 
ಬನಂ ಕಸಟಹೃದಯನಂ ಧೂತ ೯ ನಂ ತೊಆಕೆಯದುದೆಗ್ಗ ತನವಲ್ಲೀ 


(ರಾಜ ಕೇ. ೧೧-೯೨); ನನ್ನೆಗ್ಗತನಮುಮನ್‌ ಬಿಟ್ಟು ಕಳೆಯೀಗಳ್‌ ಗೆ 


(ಅಂಕಿಗೊ. ೫-೮೦). 
ಎಗ್ಗಲ "ಎಗ್ಗಳ' ನೋ. 
ಎಗ್ಗೆ ಳ್ಳ ಎಗ್ಗೆ ಲ (ನಾ). ಅಧಿಕ್ಯ ; ; ವಿಶೇಷ ; ಬಹಳ : ಮುಳಿಸೆನಿಸಿದನು 
“ ಕಾಗ ಬಲುಘನಕೋಪದೆಗ್ಗ ಳದವಳೆ ಗೌಳ... ಆಬ್ವಗಂಧಿ (ಜನವ. 

೪-೧೬) ; ದೂರಕ್ಕೆಗ್ಗಳನಾದ ನಿಕಟಿಕೆ ತೋರದಿನ್ನೊಂಬಾಗಿ (ಬಿಜ್ಜಪು. 

೧೩-೫೬) ; ಮುನಿಗಳಿರ ಸಾಸಿರ ಸುನಾಮಕೆ (ಸಾಕಾಂ. ಕ]ಗ್ಗಳ ರಾಮ 

ಚಂದ್ರಮನ ದಿವ್ಯಮೂರ್ತಿಯ ಧ್ಯಾನಿಪ ವಾಸಿ ಪುಟ್ಟಿ ದುದು (ಪೆಂಕಾರಾ. 

೧-೧೩-೨೬). ಎಗ್ಗೆ ಲ: ಅತ್ತೇರು ಮನಿದಗದ ಸೋಸ್ತೇರನೆಬ್ಬಿಸ್ಕಾರ 

.ಎಗ್ಗಲಗಾಟ ಬಾನವ್ವನಮಗ (ಲೋಕಗೀ. ೧೭೮-೯). "ವೆಗ್ಗಳ' ಪರಾ. 

[< ವೆಗ್ಗಳ?] 
ಎಗ್ಗೇಿ (ಕ್ರಿ). ನಾಚಿಕೆ ಪಡು: ಅಗ್ಗಿಸಿದೊಡೆ ದಿಟವೆಂದೆಗ್ಗಣಕಯದ 
ನಗ್ಗದ ಹೆಗ್ಗರು ನುಗ್ಗುಗಳಂ ಬಗ್ಗಿಸಿ (ವೀರೇಚ. ೨-೨೭); ವೆಗ್ಗಳ 
ರೂಪಸ್ಥ ತನ್ನ ಮಗ್ಗುಲೊಳ್‌ ಬಂದು ಮಚ್ಚಿಸಿ ಪೋದ ಬೆಜಕಲಾನೆಗ್ಗಆ 
ಯದೆ ಬಂದೆ ತಾಯೆ (ಮೋಹತ. ೨೭-೫೪). [ಎಗ್ಗು ಅಜಿ) 
ಎಗ್ಲಾಮುಗ್ಗಾ: (ಅ). ಹಿಂದಕ್ಕೆ ಮುಂದಕ್ಕೆ: ಆ ನೂರು ಕೆಲಸ 

ಆ ನೂರು ಚಿಂತೆಗಳ ನಡುವೆ.ರಾಜನ ಮನಸ್ಸು ಎಗ್ಗಾಮುಗ್ಗ ನಡೆಯ 

ಬೇಕಾಗಿತ್ತು (ಸವತಿ. ೪೨). "ಹಿಗ್ಗಾಮುಗ್ಗಾ? ಪರಾ. 

[< ಹಿಗ್ಗಾಮುಗ್ಗಾ?) 
-ಎಗ್ಲಿಳೆ (ನಾ). ದಡ್ಡ ತನ ; ಹೆಡ್ಡ ತನ: ಸಂಸಾರೆಮಂ ನಂಬಿ ದರ್ಶನ 
ಮುಮಂ : ವ್ರತಮುಮಂ ಕೆಡಿಸುವುವೆಗ್ಗಿಕೆಯೆಂದು ವ್ರತಪರಿರಕ್ಷಣೋಪಾ 
ಯಮಂ ಚಿಂತಿಸುತ್ತಿರ್ದಳ್‌ (ಧರ್ಮಾಮೃ. ೩-೧೮೬). [ಎಗ್ಗು *-ಇಕೆ] 


[ಎಗ್ಗ + -ತನ] 


೧ರಿಳಲ 


20 


35 


ಎಚೆ "ಎ 


ನಿಚ್ಚ, 


ಎಗ್ಗು; (ಕ್ರಿ). ಬಿಕ್ಕು; ಬಿಕ್ಕುಳಿಸು: ರಸಿಯಿಸಿದೊಡೆ ತಲೆಗುತ್ತಂ 
ಮಸಗಿದೊಡೆಗ್ಗುವೊಡೆ ತಿರಿಗಿ ಕೆಡೆವೊಡೆ ಮೆಯ್‌ ರೋಂಪಿಸುವೊಡೆ... 
ರಾಸ್ನಾದಿ ತೋಯಮಂ ಕುಡೆ ತೀರ್ಗುಂ (ಲೊ (ಕೊ € ಪ. ೯-೨೩೯) ; 
ಕಗ್ಗೊಣವೆ,.. ಮರಿಚದ ಚೂರ್ಣಂ ಅಗ್ಗಳಮೊಂದಿರೆ ಸಸ್ಕದೊಳೆಗ್ಗಲ್ಲದೆ 
ವಿಷಹರಂ ವಲಂ ಪ್ರತ್ಮೇಕಂ (ಖಮದ. ೭-೮೨). "ಉಗ್ಗು? ಪರಾ. 

[ವ ಉಗ್ಗು 1] 

ಎಗ್ಸ್ಸು, ಎರ್ಗು (ನಾ). ೧. ದಡ್ಡತನ; ಹೆಡ್ಡತನ: ಅಳವಜಕಿಯ 
ದೆಗ್ಗು ಬಳವಳ ಬಳಿವಿನೆಗೆಂ (ಪಂಪಾ. ೬-೪೬) ; ತಮ್ಮೆಗ್ಗನಗ್ಗಂಮಾಡಿ 
ಬಂದ ಬರೆವುಮಂ (ವರ್ಧಪು. ೯-೪೭ವ); ನಿಚ್ಚಲು ಶಿವರಾತ್ರಿಯಂ 
ಮಾಳ್ಬಚ್ಚರಿಯೆನಿಸ ಭಾಷೆ ಭಕ್ತರನಚ್ಚಶಿನನೆಂದಿಪ್ಪ ಭಾಷೆ ಶಿವೈಕ್ಯರೆಗ್ಗು 
ಗಳ ಎಚ್ಚಜಸದಿಹ ಭಾಷೆ (ಬಸಪು. ೬-೧) ; ಉಗ್ಗಡದ ರಣವಿದಕೆ ಶಲ್ಮ 
ನನಗ್ಗಿಸುವನೀ ಕೌರವೇಶ್ವರನೆಗ್ಗ ನೋಡುವೆನೆಂಬವೊಲು ರವಿಯಡರ್ದ 
ನಂಬರವ (ಕುವ್ಯಾಶ. ೨-೨) ; ಅಗ್ಗಸುಗ್ಗಿಗಳುಂಟು ಡೊಗ್ಗೆ ಮಜ್ಜಿಗೆ 
ಯುಂಟು ಹೆಗ್ಗುಳದ ಕಾಯಿ ಮೆಲಲುಂಟು ಮೂಡನಾಡೆಗ್ಗೆನ್ನಬಹುದೆ 
`(ಸರ್ವಜ್ಞ. ೧೬೦೯). ೨. ನಾಚಿಕೆ; ಸಂಕೋಚ : ಕಡುಚೆಲ್ವಿಂ ರತಿ 
ಗೆಗ್ಗಂ ಪಡೆದು ವಿಲಾಸಕ್ಕೆ ದೇಸಿವಡೆದವನಿಪನೊಳ್‌ ಪಡೆದು ಪಿರಿಯರಸಿ 
ತನಮಂ (ಪಂಠಾಮಾ. ೨-೭೨); ಹೆಂಗಸರೊ ಗಂಡಸರೂ ಯಾವಾ 
ಗಲೂ ಯಾವತರದ ಎಗ್ಗಿಲ್ಲದೆ. ಕೂಡಿ ಇರಬಾರದು (ಶಿಭ್ರೃಮ. ೪); 
ಅಸಭ್ಯ ವಿಷಯಗಳಲ್ಲಿ ಇಬ್ಬರಿಗೂ ಎಗ್ಗಿಲ್ಲ (ಸಾಹಿಜೀ. ೧೧೧). 
ಡಿ ಎಗು೯್ಯ: ೧. ಅಗ್ಗಳಿಕೆಯಿಂದೆರ್ಗೆ[ಪಾಠಾಂ. ಗ್ಲೆ]ನ್ನದುರ್ವೆಟ್ಟು 
(ಧರ್ಮ ನಾ. ೧-೪೯) ; ಮುಳಿಸೆರ್ಗು ಸೊರ್ಕು ಬರ್ಕುಡಿ ಪುರುಡಂಕೆ 
ರುಂಕಣಿ (ವೃಷವಿ. ೨೮-೬೩). ೨. ಎರ್ಗ್ಗಿಲ್ಲದೆ (ಪಾಳಾಂ. ಎಗ್ಗಿಲ್ಲದೆ 
ಎಳ್ಲಿಲ್ಲದೆ] ಪಾದರಿಯೆಲೆ ಪೆರ್ಗುರುಟಗೆ' ಯೆಸವ ಬೇರುಮಂ ಖರ್ಜೂರ 
ದೊಳೊಗಿ೯ರೆ ಜಲದಿಂದೀಂಟಲ್ಪಿಗ್ಗಲಿನಿದ ವೃಕವಿಸಂಗಳಟ್‌ಗುಮು 
ಮೋಘಂ (ಖಮದ. ೧೩-೨೧). 

ಎಗ್ಗಾ ಗು-ನಾಚಿಕೆಯಾಗು: ಪಲವುಂ ನಂಜುವಾಯ್‌ ಪನ್ನ 
ಗೇಂದ್ರ ಉಗಿರದಾನೋರಂತೆ ಬೆಂಬತ್ತೆಯುಮೆರ್ದೆಗುಡದೆಗ್ಗಾಯ್ತು 
ಕೊರಗುತ್ತ (ಕಾವ್ಯಸಾ. ೨೨೩ ; ಧರ್ಮನಾ. ೩-೩ ನೋ). 
. [ದೇ ॥ ತಮಿ. ವೆಕ್ಕಂ ಎ ನಾಚಿಕೆ ; ತೆಲು. ಎಗ್ಗು ಎ ತೊಂದರೆ] 

ಎಗ್ಗುಡಿ (ನಾ). ದಿಣ್ಣೆ; ದಿಬ್ಬ. .[-- ತೆಲು. ಎಗುಡು) 

ಎಗ್ಗುಳಿ (ನಾ). ೧. ಒರಟ; ಗಾಂಪ;"“ಕೊಬ್ಬಿಲ” (ಚತುನಿ. ಕಿ. 1, ೫). 
.೨. ನಾಚಿಕೆಪಡುವವನು; ಸಂಕೋಚಸ್ವಭಾವದವನು ; “ನಾಚು 
ಬುರಕೆ” (ಜಾನಕೋ: ೨೩). [ಎಗ್ಗು * -ಉಳ್ಳಿ] 

ಎಗ್ಗುಳಿತನ (ನಾ). ನಾಚಿಕೆಸ್ತಭಾವ ; ಸಂಕೋಚದ ಸ್ವಭಾವ. 

[ಎಗ್ಗುಳಿ + -ತನ)] 

ಎಗ್ಗೆ (ನಾ). ದಡ್ಡಹೆಂಗಸು ; ಪೆದ್ದಿ : ಸಿತಗೆ, ಚದುರೆ, ಪಾಣ್ಬೆ, ಜೋಡೆ, 

ಕಳ್ಳಿ, ಬೆಳ್ಳೆ, ಹೆಡೆ, ಎಗ್ಗೆ (ಶಬ್ದಾನು. ೧೯೭ ಪ್ರಯೋ). 
[ಎಗ್ಗು * -ಎ್ಯ) 

ಸೌ ನೋ. 

ಎಚ್ಚ, (ನಾ). (ಮಲದ) ಹಿಕ್ಕೆ ; ಪಿಚಿಕೆ: ದ್ರಾಕ್ಷಾನಲ್ಲಿಯ ಫಲಮನ 
ಪೇಕ್ಷಿಸುವೊಡೆ ಕೋ ಯೆ(ಯು) ಚ್ಚಮಂ ತೊಡೆ (ಲೋಕೋಪ. ೬-೫೩); 
ನವಿಲು 0 ಚರಣಾಯುಧ ಪಾರಿವಮೆಂಚಿವಜಕ ಚಮರ್ಕಮೂಲಮಿವಂ 
ತಾಂ ಜವದಿಂ ಧೂಪಂಗೊಳಲಹಿನಿವಹ ಸಮುದ್ಭೂತ ವೃಶ್ಚಿಕೋಗ್ರ 
ವಿಷಘ್ನಂ (ಖಮದ. ೧೧-೧೬). "ಅಚ್ಚ್ರ್ಯು' ಪರಾ. 

[ದೇ. ॥ ತಮಿ. ಎಚ್ಚ) 
ಎಚ್ಚ "ಎಸ್ಕು' ಪರಾ. 


ಎಚ್ಚ ಳೆ ೧೦೪೯ ನಿಜ್ವಂಗೊಳಿಸು 


ಎಚ್ಚಳ (ನಾ). “ಕೊಡುವ ದಾತಾ” (ವಿಸ್ತೋಸು. ಅಡಿ) : ನೆಟ್ಟಿ | ಎಚ್ಚರುಗೇಳು (ಕ್ರಿ). ಎಚ್ಚರದಿಂದ ಕೇಳು; ಮನಸ್ಸಿಟ್ಟು -ಕೇಳು: 


ದವರ ಬಂಟಾನೆನಿಪಾ ವೈಕುಂಠಾ ಹೆಚ್ಚಿನ ಹೆದ್ದೈ ವ ವಿಜಯ ವಿಠ್ಮಲರೇಯಾ | ಕದಗಳ ಹಿಂದೆ ಅವಿತಡಗಿರುತ್ತ ಇಲ್ಲಿ ನಡೆದ ಮಾತುಗಳನ್ನೆಲ್ಲಾ ಎಚ್ಚರು 
ಎಚ್ಚಕನೊ ನೀನು ನಂಬಿದ ದಾಸರಿಗೇ (ವಿಸ್ತೋಸು. ೪೨-೧). "ಇಚ್ಛಕ? ಗೇಳಿರುವರು (ಮಂಶ್ರಶ. ೨೧-೨೪). 
ಪರಾ. [?] [ಎಚ್ಚರ್ಕು (ಆ ಎಟ್ಟಲಂ) * ಕೇಳು (ಆ ಕೇಳ್‌)] 
ಎಚ್ಚೆತ್ತ "ಎಟ್ಟಿಅಕ್‌? ಪರಾ. 8, ಎಚ್ಚರುಗೊಳಿಸು (ಕ್ರಿ). ಎಚ್ಚರಾಗುವಂತೆ ಮಾಡು: ಫಕ್ಕನೇ ಒಂದು 
ಎಚ್ಚತ್ತು "ಎಟ್ಟಿ ಆಕ್ಸ್‌? ಪರಾ. ಅರ್ತಧ್ವನಿ ನನ್ನನ್ನು ಎಚ್ಚರುಗೊಳಿಸಿತು (ತೇಮೋಡ. ೪೨). 
ಎಚ್ಚದಡಿ (ನಾ). ವಸ್ತ್ರಗಳಲ್ಲಿ ಒಂದು ರೀತಿಯ ಅಂಚು (7): ದಟ್ಟ [ಎಚ್ಚರ್ಳು (ಆ ಎಟ್ಛಆತ್ಕ್‌) + ಕೊಳ್‌, * -ಇಸ್ಕು] 
ಪಟ್ಟಾಳ ಸೀರಿ ಎಚ್ಚದಡಿಯ ನ್ಯಾಮದಡಿಯ ಜರತಾರ ಸೀರಿ ಚಾಯಾ| | ಎಚ್ಚವಿಕ್ಕು (ಕ್ರಿ). .ಹಿಚಕೆಹಾಕು ; (ಪಕ್ಷಿಗಳು) ಮಲ ವಿಸರ್ಜನೆ, 
ಕುಟ್ಟು ಜಾಣಿ ನಿನ್ನ ಕರಿಯ ಬಂದೆ (ಲೋಕಗೀ. ೧೩೯-೧). [?] ಮಾಡು : ಗಗನಶಿಲಾತಳದೊಳ್‌ ಘನಖಗಸಂಕುಳಮೆಚ್ಚವಿಳ್ಳಿ [ಪಾಠಾಂ. 
ಎಚ್ಚರ "ಎಟ್ಸಿಲ್‌' ನೋ. 10, ಮೆಚ್ಚಲಿಕ್ಕಿ, ವಚ್ಚನಿಕ್ಕಿ]ಪೋದುವೊ ಮಿಗೆ ಬಾಂಜಗುನೆಗೆ ನೆಗೆದುವೊ 
ಎಚ್ಚರಗನಸು (ನಾ). ಎಚ್ಚರವಾಗಿದ್ದಾಗ ಕಾಣುವ ಕನಸು; ನೊರೆಯೆನೆ ಬಗೆಗೊಂಡುವು. ಬಾನೊಳೊಗೆದ ಬಿಳಿಯ ಮುಗಿಲ್ಗಳ್‌ 
“ಹೆಗಲುಗನಸು ” (waking Dream. ಇಂಕನಿ). (ಲೀಲಾವ. ೫-೨೫). "ಅಚ್ಚಿ ಕ್ಸು? ಪರಾ. [ಎಚ್ಚ + ಇಕ್ಕು] 
[ಎಚ್ಚರ (ಆ. ಎಟ್ಟಯ್ಸ್‌) * ಕನಸು ಎಚ್ಚ "ಎಟ್ಟಿಟ್ಸ್‌? ನೋ. 
ಎಚ್ಚರಗೇಡಿ (ನಾ). ಎಚ್ಚರವಿಲ್ಲದವನು; ಅಜಾಗರೂಕ: ಒಂದು | |ಎಚ್ಚೇಲ್‌ "ಎಬ್ಬಿ ಲ್ಯ? ನೋ. 
ವೇಳೆ ಸುರಾಪಾನ ಮಾಡಿದ ಮನುಷ್ಯನು ಸಹ ಮೈಮರೆತು ಎಚ್ಚರಗೇಡಿ | 18 ಎಚ್ಚ ಅಳೆ "ಎಟ್ಟಿಟಾಕೆ? ನೋ. 
ಯಾಗಲಿಕ್ಕಿಲ್ಲ (ಬ್ರಹ್ಮಜೀ. ೧೦೧). ಎಚ್ಚಅೀಸು "ಎಟ್ಟಿ ಅಸು? ನೋ. 
(ಎಚ್ಚರ (ಆ ಎಟ್ಟು) + ಕೇಡಿ] ಎಚ್ಚೇಲ್ಲು "ಎಲ್ಬ್ರಲ್‌್‌' ನೋ. 


ಎಚ್ಚರಗೊಳಿಸು (ಕ್ರಿ). ಎಚ್ಚರಾಗುವಂತೆ ಮಾಡು; ಎಬ್ಬಿಸು: | [ಎಚ್ಚಲಯ್ಲು "ಎಬ್ಬಿ ಆಕ್ಸ್‌ ನೋ... 
*ವೈತಾಳಿಕ . . . ಎಚ್ಚರಗೊಳಿಸುವ ಹಾಡುಗಾರರಾದ ಸ್ತುತಿಪಾಠಕರ| |ಎಚ್ಚಾಡು "ಎಸ್ಕು' ಪರಾ. ಕ 
ಹೆಸರು ? (ಸಿದ್ಧಾಂತಿ. ೨೨೯). [ಎಚ್ಚರಗೊಳ್ಳು * -ಇಸ್ಕು] 20| ಎಚ್ಲಿತ (ಗು). ಸರಿಯಾದ; ಯೋಗ್ಯವಾದ: ಬಿಡದೆ ತತ್ಪ್ರಾಯಶ್ಚಿತಂ 


ಎಚ್ಚರಗೊಳ್ಳು (ಕ್ರಿ). ಎಚ್ಚರಾಗು; ಎದ್ದೇಳು: ಅವನು ಈಗತಾನೇ ಗಳಿಂ ದುಷ್ಕೃತಂ ಕೆಡುವಂತೆನಿಸಿದ ತತ್ವ ಖ್ಯಾತದಿಂ ಸುಕೃತ ಕೆಡುವಂತೆಯೆ 
ನಿದ್ದೆಯಿಂದ ಎಚ್ಚರಗೊಂಡ (ರೂಢಿ). ಚ್ಚಿತದ [ಪಾಠಾಂ. ಯೆಚ್ಛಿತ್ತದ] ಮಾರ್ಗಂಗಳಲ್ಲಿ ಯಾವುದಜಕಿಂದ ವರ್ತ 
[ಎಚ್ಚರ (ಆ ಎಟ್ಟ ಜ್ಯ) + ಕೊಳ್ಳು, (ಆ ಕೊಳ್ಳ್‌)] ಮಾನಾ (ವೀಕೈಪು. ೫-೧೯-೧೮). "ಒಚ್ಛಿತ? ಪರಾ. [?) 
ಎಚ್ಚರತಪ್ಪು "ಎಚ್ಚರದಪ್ಪು' ನೋ. | ಎಚ್ಚು, ಎಸ್ಕು (ಕ್ರಿ). ೧. ಬಳಿ; ಲೇಸಿಸು; ಸವರು; ಹಚ್ಚು: 
ಎಚ್ಚರದಪ್ಪು, ಎಚ್ಚರತಪ್ಪು (ಕ್ರಿ). ಎಚ್ಚರಿಲ್ಲದಂತಾಗು; ಮೈಮರೆ: 25, “ಎಚ್ಚು - ಅಂಜನಕ್ರಿಯಾಯಾಂ೫ (ಶಮಧಾ) ; ಅಂಜನಮನೆಚ್ಚೆ ತಾಂ 
(ಮುಂಬಯಿ. ೫-೧೩೯ ಕಿ); ಅವನು ನಿಶ್ಯಕ್ತಿಯಿಂದ ಎಚ್ಚರದನ್ಪಿ ಬಿದ್ದು ತೊನ್ನನಾಗಿ (ವಡ್ಡಾರಾ. ೧೨೨-೧೨); ಉತ್ತರಣೆಯ ಬೇರಂ ಸೈಂಧವ 
ಬಿಟ್ಟನು (ರೂ). ಎಚ್ಚರತಪ್ಪು: “ಜ್ಞಾನಾಂಬೆಗೆ ಸಿಡುಬು ಜ್ವರ ಸಮಸ್ವಿತೆಂ . . . ಜಾರಿಸಿಕೊಂಡೆಚ್ಚೆ ನೇತ್ರ ರೋಗರಂ ಕಿಡುಗುಂ 
ವಿಪರೀತವಾಗಿ ಎಚ್ಚರತಪ್ಪಿ ಉಸಿರಾಟ ನಿಂತುಬಿಟ್ಟತು', ..? (ಪ್ರತಾಪ. (ಲೊ ಕೋಪ. ೯-೬೮) ; ಅಂಜನಮನೆಚ್ಚಿದರ್‌' ಸಂತಸದಿಂ (ಗಿರಿಕ. 
೧೨೦) ; ಅವನ ಕಾಲಿನ ಮೇಲೆ ದೊಪ್ಪನೆ ಎಚ್ಚರತನ್ಬ ಬಿದ್ದಳು (ಬಂಕಿಮ, ೧೦-೪೦) ; ಕಂಗಳಾಲಿಗೆ ಕಪ್ಪುರವೆಚ್ಚಿ (ಭರಚ. ೧೦-೬೨). .೨. ಸರಿ 
೧೮೧). [ಎಚ್ಚರ (ಆ ಎಟ್ಟು) * ತಪ್ಪು) 30, ಪಡಿಸು; ಸಮಮಾಡು; ಅಲಂಕರಿಸು: “ಸಮಭಾನಮೆನಲೆಚ್ಚುವು 
ಎಚ್ಚರಪಡು (ಕ್ರಿ). ಜಾಗರೂಕತೆಯನ್ನು ವಹಿಸು : ತತ್ತಿಗಳನ್ನು ಟಿನಿಕ್ಕುಂ ” (ಮಂಗರಾ. ೧೦೦-೨೫). ಎಸ್ಕು : ೧. ಬಜುನದಣಿ ತುಲುಚಿ 
ಹಾಕಿದಮೇಲೆ ಅವುಗಳನ್ನು ಕಾಯುವುದಕ್ಕೆ ಅದು ಎಷ್ಟು ಎಚ್ಚರಪಡು ಯಾಸಡಿಯೆರನ ಫಳಂ ನಾಗಚಂಪಕಂ ನೆಲ್ಲಿಯ ಬಿತ್ತಿರಲರೆದು ಪೂಗರಸ 
ತ್ತದೆ (ಮುಂಬಯಿ. ೫-೩೯). [ಎಚ್ಚರ (ನ ಎಟ್ಟ್ರ್ಯ್‌) + ಪಡ್ಗು] ದಿಂದುರಗಂ ಕೊಂಡಂಗೆ ಕಣ್ಣೆಸಲ್‌' ವಿಷಮಟಗುಂ (ಖಮದ. ೬-೨೬). 
ಎಚ್ಚೆ ರಮಕೆ (ಕ್ರಿ). - ಎಚ್ಚರದಪ್ಪು | ಎಚ್ಚಿ ಕೊಳ್‌ ಎ ಬಳಿದುಕೊ ; ಲೇಪಿಸಿಕೊ; ಸವರಿಕೊ: ತುರಿಪದಿ 


[ಎಚ್ಚರ (ಆ ಎಚ್ಛಸ್ಥ್‌) * ಮರ (ಆ ಮಜಕ್ಕಿ)) |35|  ನಂಜನಮಂ ವಿಸ್ತರದಿಂದಂ ಕಣ್ಣೊಳೆಚ್ಚಿ ಕೊಂಡು (ಧರ್ಮಾಮೃ. ೨-೧೨೫) ; 
ಎಚ್ಚರಿಕೆ "ಎಬ್ಬಲಾಕೆ' ನೋ. ಕುಚಚೂಚುಕಂಗಳೊಳ್‌ ಕಣ್ಗಳೊಳಂಗನೆಯೆಚ್ಚಿಕೊಳ್ವ ಕಾಡಿಗೆಯು 
ಎಚ್ಚರಿಕೆದಪ್ಪು (ಕ್ರಿ). ೨ ಎಚ್ಚರದಪ್ಪು: ಎಚ್ಚರಿಕೆದಪ್ಪದ ನುರಿತು! ದಿರ್ದಂತೆ (ಅರ್ಧ ನೇ. ೨-೨೩); ಅಂಜನಮನೆಚ್ಚಿಕೊಂಡಾಭರಣಮಂ 

ಸಮರ್ಥರಾಗಿರುವ ಹಳಬರನ್ನಾಯ್ದುಕೊಳ್ಳಿರಿ (ಮಂತ್ರಶ. ೪೩-೧೩) | ತೊಟ್ಟುಕೊಂಡು (ನಂಬರ. ೬-೩೧). 

[ಎಚ್ಚರಿಕೆ (ಆ ಎಚ್ಬಿಆಕೆ) + ತಪ್ಪ] | (ದೇ. ॥ ತಮಿ. ಇಜುಕು, ಇಜಕ್ಕಿ, ಇಜಕ್ಸಿಚು; ಮಲ. ಇಜುಕ] 

ಎಚ್ಚರಿರು (ಕ್ರಿ). ಎಚ್ಚರವಾಗಿರು ; ಜಾಗೃತವಾಗಿರು: ಜನರೆಚ್ಚರಿರು 40 ಎಚ್ಚೋಟು (ನಾ). ಸಂಪಿಗೆ ಹೂವು (ಸ್ಕಾಂಡರ್‌). (2) 

ವಾಗ ಚಂಚಲನೇತ್ರೆಯೆ ಅವರ ಚೇತ ನವನು ನೀನು ಹಗಲೊಳೆ; |ಎಜ್ಜ್ಚ (ನಾ). ವೆಜ್ಜ; ರಂಧ್ರ, ತೂತು: ಈ ತೂತಿಗೆ ಸೂಜಿಕಣ್ಣು 

ಕದಿಯುನೆ ನೀನೆಲ್ಲಿ ಕಲಿತೆಯೆ ಇಂತಹ ಚೋರವಿದೈ ಯನು (awa ಅಥವಾ "ಎಜ್ಜ' ಎನ್ನುತ್ತಾರೆ (ಮುಂಬಯಿ. ೪-೧೫೪). "ವೆಜ್ಜ ಪರಾ. 


೧೧೩-೫೩). [ಎಚ್ಛರೆ (£ ಎಟ್ಟಲಯ್ಕ್‌) * ಇರು (£ ಇರ್‌್‌)] | [ಆ ವೆಜ್ಜ] 
ಎಚ್ಚರಿಸು "ಎಟ್ಟ್ರಿ ಅಸು? ನೋ. ಎಜ್ಜಂಗೊಳಿಸು (ಕ್ರಿ). ರಂಥ್ರಮಾಡು; ತೂತುಮಾಡು: ಗಿಳಿ ಕುರ್ಕದ. 
ಎಚ್ಚರ "ಎಟ್ಟಿಆಸ್ಕ್‌ ನೋ. | ಪಣ್ಣೆಜ್ಜಂಗೊಳಿಸದ 'ಮುತ್ತಳಿ ಮುಸುಂಬನಿಕ್ಯದ ಕುಸುಮಂ (ದಮಸ್ವ. 


ಎಚ್ಚರ್ಕು "ಎಟ್ಟ್ರ ಲ್‌? ನೋ. ೧-೧೧೬. [ಎಜ್ಜ + ಕೊಳ್‌, + - ಇಸ್ಕು] 


ನಿಜ್ಜನಿಕ್ಯು 


ಎಜ್ಜಪಿಕ್ಕು (ಕ್ರಿ). ಕೊರೆದು ತೂತುಮಾಡು ; ರಂಧ್ರಮಾಡು : 
ಎಣಿಸೆ ನಖಂಗಳಿಂದುಡಿಯದಿರ್ದ ಚಿನುರ್‌ ಕಡೆದೆಜ್ಜವಿಕ್ಕದೊಳ್ಳಣಿ ಸವಿ 
ನೋಡದಿರ್ದಭಿನನಂ ಮಧು (ಶಾಕುಂತ. ೨೫-೪೫). [ಎಜ್ಞ + ಇಕ್ಕು] 
ಎಟಕಿಸು (ಕ್ರಿ). ಕೈಗೆ ಸಿಕ್ಕುವಂತೆ ಮಾಡು ; ನಿಲುಕಿಸು: ಮಾಯಾದ 
- ದೊಡ್ಡಮ್ಮ ಮಾವಿನ ಮರವೇರಿ ಎಟಿಕೀಸಿ ನೋಡ್ಕಾಳೊ ತವರೂರ | 5 
(ಹುಟ್ಟಿ ಹ, ೪೨). [ಎಟಕು + -ಇಸ್ಕು) 
ಎಟಕು, ಎಟುಕ್ಕು (ಕ್ರಿ). ೧. ಕೈಗೆ ಸಿಕ್ಕು; ನಿಲುಕು: ಆವಂಗೆ ಎಟ 
ಕೀತೆಲೆ ಸ್ವಾಮಿ ಎಂದು ಬೆಸಗೊಂಡಲ್ಲಿ (ವಚಶಾ. 11, ೨೩೭); ಆದು | | 
ನನ್ನ ತಿಳುವಳಿಕೆಗೆ ಎಟಿಕದ ವಿಷಯವಾಗಿರಬಹುದು (ಬ ರ ಬಾ. ೪೩); | 
ಅದು ನನಗೆ ಎಟಕುವುದಿಲ್ಲ (ರೂ). ಎಟುಕ್ಕು: ೧. ದ್ರಾಕ್ಷೆ ಚಪ್ಪರ |10| 
ಕಣ್ಣಿಗೆ ಕಾಣುತ್ತದೆ, ಆದರೆ ಅದು ಎಟುಕುವುನಿಲ್ಲ (ಕೊನೆಭೇ. ೨೨೦); 
ಮನನದ ಯುಗಯುಗದ ತಪಕೆಟುಕದ (ಮಾನಸ. ೧೮). ೨. ಸಾಕಾಗು; 
ಬೇಕಾದಷ್ಟು ಇರು: ಗಂಡನ ಸಂಬಳ ಹಾಲಿನ ಖರ್ಚಿಗೂ ಎಟುಕುವು 
ದಿಲ್ಲ (ಕೊನೆಭೇ. ೧೦೨). [?) 
ಎಟುಕ್ಕು "ಎಟಕು ನೋ. 15 
ಎಟುಕ್ಕು (ನಾ). ನಿಲುಕುವಿಕೆ; ಸಿಕ್ಕುವಿಕೆ; ಹಿಡಿತ: ಗಂಟಲ ಎಟು | ' 
ಕಿಗೆ ಸುಲಭನಲ್ಲದ ಈ ಶೈಲಿ (ಗಾಂಧಾರಗ್ರಾಮ) (ಯ ಕ್ಷಬ. ೭೧); 
ಅಂತರಿಕ್ಷದಲ್ಲಿ ಬಂಡಿಯ ಎಟುಕಿಗೆ. ಸಿಗುವಂತೆ ಉದ್ದಕ್ಕೂ ತೂಗುವರು 
(ಬಾಲಪ್ರ. 1, ೪೦೫). [ಆ ಎಟಕು] 
ಎಟುವ (ನಾ). ಸಲ್ಲದವನು; ಕೆಲಸಕ್ಕೆ ಬಾರದವನು; ಎಡವಟ್ಟಾದ |20 
: ವನು: ಹೊನ್ನಬಿಟ್ಟಿ ಹೆಣ್ಣಬಿಟ್ಟಿ ಮಣ್ಣಬಿಟ್ಟಿ ಎಂದು. . .ಹಿಡಿದು ಸಂಸಾರಿ 
ಗಳಲ್ಲ ಬಿಟ್ಟು ನಿಸ್ಸಂಸಾರಿಗಳಲ್ಲ ಎರಡೂ ಅಲ್ಲದ ಎಟುವರನು ಏನೆಂಬೆ 
ನಮ್ಮಾ (ಸಿಠ್ಯೇವ. ೪೭೧). "ಎಡಗ?' ಪರಾ. [2] 
ಎಟ್ಟಿ, (ನಾ). ಹಠಮಾರಿ; ಮೊಂಡ: ಹುಚ್ಚ ಮಹಮ್ಮದನು ಬರಿಯ | | 


ಗಿರಿ೫ರಿ 


: ಕೊಂಡಾಡಿ (ಶ್ರಾವಕಾ. ೧೦೫-೦೧೫). 
ಎಟ್ಟಸು (ಕ್ರಿ). = ಎಟಕಿಸು (ದಕ. 8). 
ಎಟ್ಟು, (ಕ್ರಿ). (ಎತ್ತರದಲ್ಲಿರುವ ಪದಾರ್ಥವು) ನಿಲುಕು; ಎಟುಕು : 


ಎಡ್ಕ 


ಎಟ್ಟಿ ಮನಸ್ಸು (ನಾ). ಹಠಮಾರಿತನ; ಒರಟು ಮನಸ್ಸು: ರಾಮ 


ರಾಜನ ಎಟ್ಟಿ ಮನಸ್ಸು ಮಾರ್ಜೀನೆಯ ಸದ್ಬೋಧಕ್ಕೆ ಬಗ್ಗಲಿಲ್ಲ (ಕನ್ನಡಿ. 


೨೧). [ಎಟ್ಟ * ಮನಸ್ಸು] 


ಎಟ್ಟಿಮರ (ನಾ). ಒಂದು ಬಗೆಯ ಮರ (?): ಮತ್ತಂ ಮೂಢ 


ಜನಂಗಳಿಟ್ಟ (ಪಾಕಾಂ. ಟ್ಟ) ಮರಂಗಳುಮನೊಟ್ಟದಕ್ಕೆಯಿವುಗಳುಮಂ 

ನಂಜುಗುಡ್ಡಂಗಳುಮಂ ದೈವಮೆಂದದಕ್ಕೆ ಒಂದೊಂದು ಪೆಸರನಿಟ್ಟು 

[ಎಟ್ಟ ೫+ ಮರ] 
(ಎಟ್ಟು, + -ಇಸ್ಕು] 


“ಎಟ್ಟು - ಊರ್ಧ್ವಗತವಸ್ತುಗ್ರಹಣೇ? ( ಶಮಧಾ) ; ಮರ್ಕಟನ ಲಂಘನ 
ಚಿತ್ತಕ್ಕೆ ಯೆಟ್ಟುದುದನೊಲ್ಲದಾಗಿ (ಅವರೇ. ೩೭); ಶೂನ್ಮದಲ್ಲಿ ವಿಶ್ರಮಿಸಿ 
ಕಂಡಹೆನೆಂದೆಡೆ ಕಂಗಳಿಗೆಟ್ಟಿದು ಕೈಮುಟ್ಟಿದು, (ತುಣಗಾ. ೪೧); ಕಣ್ಣೆ 
ಟ್ಟುನಪ್ಪಜಕೊಳೆತ್ತನೋಡಿದರತ್ತ ಹಣ್ಣಿದಾನೆಗಳು ತೇಜಿಗಳು (ಭರಡ. 
೩೩-೮) ; ಸೂರ್ಯಮಂಡಲವ ನಿಡ್ಚಣೆಕೆಯಿಂದೆಟ್ಟ ಬಹುದೆ (ಷತಿಲ. 
೪-೯೭). 

ಎಟ್ಟಬರು - ಕೈಗೆ ಸಿಕ್ಕು, ನಿಲುಕು: ನಮ್ಮಂತಹ ಕೌಟಲ್ಮ 
ವಿಶಿಷ್ಟರಿಗೆ ಎಟ್ಟಿಬಾರದ ಒಗ್ಗದೆ ಅಪಥ್ಯವಾಗದಿರದ ಗಗನಕುಸುಮದ 
ಸೌಂದರ್ಯ (ಬೆಟ್ಟಅ. ೪೫-೨೦). ಎಟ್ಟಿ ಹಿಡಿ ಎ ಸಿಲುಕಿಸಿ ಹಿಡಿ: ಮಹಾ 
ರಾಜನ ತಣ್ಮಡಿಗಳನ್ನೆಟ್ಟಿ; ಹಿಡಿದು (ವಿಗಡ. ೨೬-೧೦). 

[ದೇ. ॥ ತಮಿ. ಎಟ್ಟು] 


ಎಟ್ಟು "ಏಟು? ನೋ. 
ಎಟ್ಟು "ಎಷ್ಟು' ನೋ. 
ಎಟ್ಟುಗೆ (ನಾ). ಕೈಬಟ್ಟಲು : “ಕೈವಟ್ಟಲೆಟ್ಟುಗೆ? (ರನ್ನಕಂ. ೧೦). 


(?) 


ಶೆಟ್ಟಯೇ ಅಲ್ಲ; ಯಾರ: ಮಾ'ತೂ. ಕೇಳದ ಎಟ್ಟಿಯೂ ಆಗಿದ್ದನು |2| ಎಟ್ಟಿಗೆ (ನಾ). ಒಂದು ಬಗೆಯ ಮರ (ವಣ. ೪-90). (1) 


(ಮಾಧವ. 1, ೧೧೬) ; ಏನ್‌ ಎಟ್ಟ ಹೆಂಗಸು ನೀನು (ಹೊಸಂಸಾ. ೧೪೪) ; 
ಯಾವಳೋ ಎಟ್ಟ ಹೆಂಗಸಿನ ಮೋಹದ ಬಲೆಗೆ ಬಿದ್ದು, ಹೆಂಡತಿ 
ಮಕ್ಕಳನ್ನು ನಿರ್ಲಕ್ಷಿಸಿ ಅವರನ್ನು ಬೀದಿಯಪಾಲುಮಾಡಿದ್ದ (ವಿದ್ಯಾರೆ. 
ಎಟ್ಟಿ (ನಾ). ಒಂದು ಬಗೆಯ ಮಾನು: . ಮಲ್ಪೆಯಲ್ಲಿ ನಿನ್ನೆ ಎಟ್ಟ |30 
ಮಾತ್ರ ಗತಿಯಂತೆ (ಹೊಸಕ್ಷಿ. ೪೮). | 
[+ ತುಳು. ಎಟ್ಟ - ಜಲಚರ] | 
ಎಟ್ಟ್ಯ (ಗು). ಒಣಗಿ ಬಿರುಸಾದ; ಬಂಜರಾದ."ಎಟ್ಟಿಕರಲು' ಪರಾ. 
[ಆ ವೆಟ್ಟಿ, / ತಮಿ. ಮಲ. ನೆಟ್ಟಿ; ತೆಲು. ವಟ್ಟ] 
ಎಟ್ಟಿಕರಲು (ನಾ). ಕರಲುಭೂಮಿಯಲ್ಲಿ ಒಂದು ಬಗೆ; ನೀರನ್ನು |55 
ಜಾಗ್ರತೆ ಹೀರದ ಭೂಮಿ: ಎಟ್ಟಕರಲಾದರೆ ಅಂಥ ಹೊಲಕ್ಕೆ ಗೋದಿ 
ಯನ್ನು ಬಜಿತ್ತಬೇಕಾದರೆ ಹರಗದೆ ಬಿಟ್ಟುಬಿಡಬೇಕು (ಕೃಷಿಪ್ರ. ೮೨). 
[ ಎಟ್ಟ್ಯ * ಕರಲ್ಕು) 
ಎಟ್ಟಿತನ (ನಾ). ಹಠಮಾರಿತನ; ಮೊಂಡಾಟ; ಒರಟುತನ: | 
ಸೊಕ್ಕು ತಾನೇ ಇಳಿದು ನನ್ನ ಸಂಗಡ ಆಕೆಯು ಎಟ್ಟಿತನ ಮಾಡುವು |40 
ದನ್ನು ಬಿಟ್ಟು ಬಿಡುವಳು (ರಾಣಾರಾ: ೧೮); ಈತನ ಎಟ್ಟತನಕ್ಕೆ ಎಣೆ 
ಯಿಲ್ಲ (ತುಳಸಿ. ೮೬). [ಎಟ್ಟ * -ತನ] 
ಎಟ್ಟಿನುಡಿ (ನಾ). ಹಠದ ಮಾತು; ಒರಟು ಮಾತು; ಸೊಳ್ಳಿನ 
` ಮಾತು. ಜನರು ಎಲ್ಲ ಘಟನೆಗಳನ್ನು ಸತ್ಯವಾಗಿ ಹೇಳಿದರು - ಬಲ 
ರಾಜನ ಎಟ್ಟನುಡಿಗಳನ್ನು ಮಾತ್ರ ಬಚ್ಚಿಟ್ಟುಕೊಂಡರು ( ಪ್ರೇಮಾಶ್ರ. ೬೮). |45 
[ಎಟ್ಟ * ನುಡ್ಮಿ) 


ಎಡ, (ನಾ). ೧. ಬಲಭಾಗವಲ್ಲದ್ದು ; 


ಎ ಸೈಹಾಲು (ನಾ). ಗಟ್ಟಿಯಾದ ಹಾಲು ; ಕೆನೆಹಾಲು (?) : ಬಟ್ಟ 


ಹಾಲು, ಚಿಲುಹಾಲು, ಕೆನೆಹಾಲು, ಎಟ್ಟಿ ಹಾಲು, ತನಿವಾಲು ಮುಂತಾದ 
ತರತರದ ಹಾಲುಗಳನ್ನು ಬಟ್ಟಲು ಬಟ್ಟಲು ತುಂಬಿ ತಂದು ಎಡೆಮಾಡಿದಳು 
(ಮಾಮಲ್ಲಿ. ೫೪). 
[ಎಟ್ಟೈ * ಹಾಲು (ಆ ಪಾಲ್‌). £ ತಮಿ. ಏಡು» ಕೆನೆ] 
ಲ್ಲದ್ದು; ವಾಮಭಾಗ: *ವಾನುಂ, 

ಸವ್ಮಂ-- ಈ ೨ ಎಡಂ” (ಹಲಾಯು. ೧೨೪-೭೧) ; ಮಲಯ ಸುಂದೆರನ್‌ 
ಬಲದ ಡೆಸೆಯೊಳ್‌ ಮಲಯಾವತಿಗೆ ಪೋಪ ದಾಯಮನೆಡದ ಜಿಸೆ 
ಯೊಳ್‌ ಪದ್ಮಾವತಿಗೆ ಫೋಪ ದಾಯಮನಿತ್ತು (ವಡ್ಡಾರಾ. ೩೭-೨೩); 
ಅಗಸುತೆ ದೇವನ ಬಲದಿಂದಮೆಡಕೆ ಬಂದಳ್‌ (ಗಿರಿಕ. ೧೦-೯೬) ; ಎಡ 
ಜಿಡೆವೆರಲ ಸೆಳ್ಳುಗುರಿಂದೆ ಕಂಬನಿಗಡಣ ವ ಮೊಗೆದು ಸಿಂಪಿಸುತ 
(ಮೋಹತ. ೯-೮); ರಸ್ತೆಯ ಎಡದಲ್ಲಿಯೇ ನಡೆಯಿರಿ (ರೂಢಿ). 
೨. ಸುಮಾರಾದದ್ದು; ಕೀಳಾದದ್ದು: ಹಿಂದೂಸ್ಥಾನದಲ್ಲಿಯೂ 
ಹತ್ತಿ ಬೇಕಾದಷ್ಟು ಬೆಳೆಯುತ್ತದೆ. ಆದರೆ ಅದು: ಅಮೇರಿಕದ ಹತ್ತಿಗಿಂ 
ತಲೂ ಎಡ (ಮುಂಬಯಿ. ೪-೨೬) ; ಆ ಕುದುರೆ ಇದಕ್ಕಿಂತ ಎಡ (ರೂಢಿ). 

ಎಡಕಿಕ್ಕು - ಎಡಕ್ಕೆ ಬಿಟ್ಟು ನಡೆ: ಪಟ್ಟಣವ ಪಡಿತಳಿಸಿ ಪಾರಾ 
ವಾರದೋರಣದ ಬಟ್ಟಿ ವಿಡಿದೆಡಕಿಕ್ಕಿ [ಪಾಠಾಂ. ವಳ್ಳಿ] ಮೇರುವಿನಿಟ್ಟಿಡೆ 
(ಪಾಠಾಂ. ಟ್ವಣಿ]ಯ 'ಜನಪದದ ರಾಯರ ಕಟ್ಟ ಕೇಳುತ ಕಂಡಮೈಯಲಿ 
ಹರಿದುದಗಲದಲಿ (ತೊರರಾ. ೪-೯-೨೩). 

[ದೇ. ॥ ತಮಿ. ಇಡ್ಕ ಇಡೈ ; ಮಲ, ಇಡ, ಎಡ; ತುಳು. ಎಡ, 
ಯಡ ; ಕೊಡ. ಏಡತೆ; ತೆಲು. ಎಡ] ಡಿ 


ಎಡ್ಕ ೧೦೫೧ 


ಎಡ್ಕ ನಾ). ಎಳೆಯದು ; ಮರಿ. "ಎಡನಾಯಿ' ಪರಾ. 

[?. 1 ತೆಲು. ಖಡ - ಐಳೆಯದಾದ ; ಮೃದುವಾದ] 

ಎಡ- (ಸಪೂರೂ) ಸ್ಥಳ ಎಂಬ ಅರ್ಥದಲ್ಲಿ ಎಡ ಎಂಬ ರೂಪ 
ಪೂರ್ವಪದದಲ್ಲಿ ಪ್ರಯೋಗವಾಗಿರುವ ಸಮಾಸ ಪದಗಳಿಗೆಲ್ಲಾ 


ಎಡಗಲಕ 


ಎಡಗಡೆ (ನಾ). ಎಡದ ಕಡೆ; ವಾಮಭಾಗ: ತೋಜಕಿತು ವಾಯಸ 


ನೆಡಗಡೆಯೆಡದಿಂದೆ ಹಾಜಕಿತು `ಹಂಗ ದಕ್ಷಿಣಕೆ (ಮೋಹತ. ೬-೨೫) ; 
ಎಡಗಡೆಯೊಳಧಿಕ ತರ ವಿಭವದಿಂ ನಾರಿಯರ ಗಡಣದಿಂ ಗಿರಿಜೆ ರಂಜಿಸಲು 
(ಚಿಬಪು. ೨-೨೧). "ಎಡಗಟ್‌? ಪರಾ. [ಬಡ + ಕಡೆ] 


ಎಡೆ] ಎಂಬ ರೂಪ ಪೂರ್ವಪದವಾಗಿ ಪ್ರಯೋಗವಾಗಿರುವ | 3 | ಎಡಗಣ್‌ (ನಾ). ಎಡಭಾಗದ ಕಣ್ಣು ; ವಾಮಾಕ್ಸಿ: ಎಡಗಣ್ಣೊಳೆಚ್ಚಿ 


ಸಮಾಸಪದಗಳನ್ನು ನೋಡಿ. 

ಎಡಂಗುಡು (ಕ್ರಿ). ಸೊಗಸನ್ನುಂಟುಮಾಡು; ಜೆಲುವಾಗಿಸು; 
"ಒಪ್ಪು, ಪೊರ್ದುಗೆಯಾಗು, ಮನೋಹರವಾಗು” (ಪ್ರಜಣ್ಣ) : 
ಜಾಣ್ಗಿ ನಯನುಡಿಯೆಡಂಗುಡೆ (ರೇವಣ. ೮-೪). 


ದಂಜನಮೊಡಂಬಡೆನೆ ಬಲದ ಕಣ್ಣೊಳೆಚ್ಚದೆ ಕುಡುಪಂ ಹಿಡಿದು ( ಶಾಂತಿಷ. 
೬-೮) ; ಕಪ್ಪುಗೊರಳನ ಕಣ್ಣೊಳಗೆ ಕಣ್ಮಪ್ಪದೇವನು ತನ್ನ ನೇತ್ರನ 
ನೊಪ್ಪಲರ್ಪಿಸಲೊಡನೆ ... ಎಡಗಣ್ಣಪ್ಪು ಭೋರನೆ ಕುಪ್ಪಳಿಸುತಂ 
(ಬಸಪು. ೧೮-೭೨). 


[ಎಡ + ಕಣ್ಣ] 
[ಎಡ್ಕ (ಆ ಎಡ್ಡ) + ಕುಡು (ಆ ಕೊಡು)] 
ಎಡಂದೊಡು, ಎಡದೊಡು (ಕ್ರಿ). ಎಡಭಾಗದಲ್ಲಿ ಧರಿಸು, 
—ಹಾಕು: ಜನ್ನಿವಾರವನೆಡಂದೊಡಲು [ಪಾ ಠಾಂ. ಎಡದೊಡಲು] 
ಪ್ರಾಚೀನಮದು (ಮಂಗರಾ..'೬೫-೮). ಎಡದೊಡು : ಜನ್ನವಿರಮಂ 
. ಎಡದೊಡುವುದು ಪ್ರಾಚೀನಾವೀತಮೆಂಬುದು .(ಹಲಾಯು. 

೬೭-೨೫೩). [ಎಡ್ಕ + ತೊಡು] 15 

ಎಡಂಪಿಸು, ಎಡಹಿಸು (ಕ್ರಿ). ಎಡವಿ ಬೀಳುವಂತೆ ಮಾಡು: 
“ $೦ ನಸ್ಬಲಯತಿ - ಏನೆಡಂಪಿಸದೆ [ಪಾಠಾಂ. ಎಡಹಿಸದೆ] (ತಡೆಯದೆ)'' 
(ನೀತಿವಾ. ೨೯-೪೮). ಎಡಹಿಸು : ಮೇಲಿನ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. [ಎಡಂಪು (ಆ ಎಡಪು) * -ಇಸ್ಕು) 

ಎಡಂಪು "ಎಡಪು? ನೋ. 20 

ಎಡಂಬಡು (ನಾ). ಅಸಮಾಧಾನ; ಎಡವಟ್ಟು: ಕಡುಗೂರ್ಪಿಲ್ಲದ 
ಕರವಾಳ್‌' ಕಡುಪಿಲ್ಲದ ಕುದುರೆ ಗಾಡಿಯಿಲ್ಲದ ಬೆಲೆವೆರ್ಣ ನಡೆಯಿಲ್ಲದ 
ಕರ್ತೆ ಮನಕ್ಕೆ [ಪಾಠಾಂ. ಕ್ಳೊ]ಡಂಬಡಂ ಮಾಯ್ಯು ಮರ್ಶಿಯಂ ಮಾಡು 
ಗುಮೇ (ಅಜಿಪು. ೬-೯೬) ; ಪಡೆಯಲ್‌ ಬಾರದ ಕುಲಮಂ ಪಡೆದು ಬಲ? 
ಕೃದನೆ ನೀಕೊಳರ್ದಿದೆ ಸೀನುಂ ಪಡೆವೈ ಪ್ರಾಯಶ್ಚಿತ್ತಮನೆಡಂಬಡಿ |25 
ವರಿಂದಮಿಂದು ನಿನಗಾದುದಜಶಿಂ (ಸುಕುಮಾ. ೪-೩೨) ; ನಡೆವ ನೆಗಳ್ಳೆ 
ಗಾಂಪು ಪತಿಭಕ್ತಿ ಕೆಲಕುಪಚಾರವೊಳ್ಳೆ ಡಂಬಡು ಚದುರೆಕ್ಕಸಕ್ಕಮಜಕಸಿತಂ 
ಮೊಲಗರ್ತ್ತ್ರಲೆಯಾಗೆ: (ಎಇ. 2011, ೨೮೧-೧೮೨; 1077); ತೊದಳಿಲ್ಲ 
ದೊಂಡೆ ನುಡಿ ಲೋಭಡೊಳೊಂದದ ಮನಮೆಡಂಬಡಿಲ್ಲದ ಚರಿತಂ ಮದ 
ಮಿಲ್ಲದ ಸಂಪದಮೆಂಬಿದು ಸಾಜಂ ತೂದಪಿಳ್ಳೆದೆಂಡಾಧಿಪನೊಳ್‌ (ಎಕ. 80 
೪11, ಹೊನ್ನಾಳಿ. ೪೫-೯ ; 1175) ; “ವಾಮತೆ, ದೋಷ” (ಶಾಪಮಂ 
ಕೋಶ) ; ವಸುದೇವಂಗೆಮೆಡಂಬಡಪ್ಪ ಜನದಿಂ ಫೋಸಪಂತುಟಾ 
ಯಕ್ಕಟಾ (ಬಂಹರಿ. ೨-೯). [ಎಡ? + ಪಡ್ಕು] 

ಎಡಂಬಡೆ "ಎಡ್ಡಂಬಡೆ ನೋ. 

ಎಡಂಮಾಡು (ಕ್ರಿ). -ಕೀಳುಮಾಡು; ಕಡೆಗಣಿಸು: ಪದ್ಮಸದ್ಮನ |35 | 
ಮೊಗಸಿರಿಯನೆಡವುತೆಡಂಮಾಡೆ (ರಾಮಾಶ್ವ. ೧೩೯-೧೧). 

[ಎಡ * ಮಾಡು] 

ಎಡಕು (ನಾ). ತೊಂದರೆ; ಕಷ್ಟ; ಉಭಯಸಂಕಟಿ (ಸ್ಕಾಂಡರ್‌)- 

(1) | 
ಎಡಗೆ (ನಾ). ಸಲ್ಲದವನು; ಕೆಲಸಕ್ಕೆ. ಬಾರದವನು; ಎಡವಟ್ಟಾ |40 
ದವನು; ಒರಟ: “ಎಡಗನೆನೆ ಸಲ್ಲದವ? (ಕಬ್ಬಕ್ಕೆ. ೩೬); ಗ ಪ್ರತ್ಯ 
ಯಕ್ಕೆ :--ಸಟಿಗಂ, ನವಸಿಗಂ, ಎಡಗಂ (ಶಮದ. ೨೦೧ ಪ್ರಯೋ) ; 
ಬೇಂಟಿಯ ಬಿನದದೊಳೆಡಗನನಾಂ ಕಂಡೆನೆಂದು ಕಡುಮುಳಿಸಿಂದಂ ಬಿಡೆ 
ನಾಯ್ಕಳಂ (ಪುಣ್ಯಾ ಸ್ರ. ೩-೫೫); ತನ್ನರಮನೆಯಲ್ಲಿ ತಾನೇ ಎಡಗ 
(ಮಂತ್ರಶ. ೧೪೯-೧೪). "ಎಟುವ? ಪರಾ. 45 
[ಎಡ್ಡ + -ಗ್ಯ. / ತಮಿ. ಇಡಕ್ಕನ್‌ - ಒರಟ, ಮರ್ಯಾದೆಗೆಟ್ಟ ವನು] 


10 ಎಡಗೆಯ್‌ "ಎಡಗೆಯ್‌' ನೋ. 

ಎಡಗಯ್ಯ (ನಾ). ೧. ಎಡಗೈಯಿಂದಲೇ ಕೆಲಸ ಕಾರ್ಯಗಳನ್ನು 
ಮಾಡುವವನು; ಎಡಚ. ೨. ಮಾದಿಗರವನು. ೩. ಸವ್ಯಸಾಚಿ; 
ಒಂದು ಬಿರುದು: ಚತುಷಷ್ಟಿಕಳಾಕಳಿತ ಸರ್ವಜ್ಞನಪರಿಮಿತ : ದಾನ 
ವಿನೋದಶೀಳ ಎಡಗಯ್ಯ ಸೇನಾನಾಯಕ ಕಾಚಿದೇವೆ (ಎಕ. x೪, 
ನಾಗಮಂ. ೧೪೦-೨೪ ;` 1225). 

[ಎಡಗಯ್‌ (ಆ ಎಡಗೆಯ್‌) + -೪,] 
ಬಿಟ್ಟುಕೊ: ಅಂತು ತಮ್ಮ ಮನದೊಳೊಡಂಬಟ್ಟ ಂತೆ 'ಮನಮನೆಡಗಲಿಸಿ 
ಪರಿವ ಜಾತ್ಮಶ್ವಂಗಳೆಲ್ಲಮಲಟ್‌ಗಾಳೆಗದೊಳ್‌ -ಸತ್ತೊಡೆ (ನಂ ಪಭಾ. 
೮-೯೪ ವ); ವಿಂಧ್ಯಾಚಲಮನೆಡಗಲಿಸಿದಗಸ್ತ್ಯನಂತೆ ಭೀಮಸೇನಂ: ತಡೆ 
ಯದೆಡಗಲಿಸಿ. (ಪೇ ಪಭಾ. ೧೨-೬೫ ವ) ; ದುರ್ಯೋಧನ ದುಶ್ಯಾಸನ 
'ರಿರ್ವರುಮಂಬೀಯುಟಂದ ಕೌರವರೆಲ್ಲರುಮುಂ ಜೀರಗೆಯೊಕ್ಳಿಲ್ಮಾಡಿ:ಕೆಡೆದ 
ಪೆಣಂಗಳನೆಡಗಲಿಸಿ .ಬೆ ಳ್ಳೊ (ಟಿಮೋಡಿ ಜವಂಗೆಟ್ಟು (ಷಂಫೆಭಾ. 
೧೨-೧೪೫ ವ); ಕಿಜುವೇಂಟಿಯ ನಾಯ್ಗಳಿಂದಮಟ್ಟುಪಟ್ಟ ಪೆಕ್ಮೊಲ 
ನಂತೆ ಭಯಮನೆಡಗಲಿಸಿ ಬೆಳ್ಳೋಟಮೋಡಿ (ಶಾಂತಿಷು. ೭೧೯೧ ವ); 
ಕೋಪಾಂಧರ್‌ ಜಡಿದರ್‌ ಪತಿ ಯ ಕಬಂಧಮನೆಣೆಗಲಿಸಿ ಪೋಪ 
ದುರ್ಯೋಧನನಂ (ಗದಾಯು. ೪-೧೬) ; ಕಡಲನೆಡಗಲಿಸಿ ಶೇಷನ 
ಫೆಡೆಯೊಳ್‌ ದಿಕ್ಕು ಂಭಿಕುಂಭದೊಳ್‌ ಸುರಸಭೆಯೊಳ್‌ ಬಿಡದೆ ಕಲಿ 
ಭಾಯಿದೇವನ ತೊಡವೆನಿಸಿದ ಕೀರ್ತಿ ನರ್ತಿಪಳ್‌ ನಲವಿಂದಂ 
(ಶಾಪಮಂ. ೬೧-೩೪೩ ; 1123); ಗಾಳಿಗೆ ಗಜರಿಮೂಡಿದಂತೆಯುಂ ಮನ 
ಮನೆಡಗಲಿಸಿದಂತೆಯುಮಾಗಿ ಪಿರಿದಂತರಮಂ ಪೋಗಿ (ಸಕಡತಂ. 
೧೧೫-೧೬) ; ನಿಲಿಸೆನುತ ನೃಪನೊಜಲೆ ಕವಿದೆಡ[ಪಾಠಾಂ. ಡೆ]ಗಲಿಸಿ' ಹಿಡಿ 
ದನು ಭೀಮ (ಕುವ್ಯಾದ್ರೋ. ೧೯-೨೬). ಔ ಎಡಗಲಸು, ಎಡಗಲಿಸು, 
ಎಡೆಗಲಸು, ಎಡೆಗಲಿಸು- ಈ ನಾಲ್ಕು ರೂಪಗಳು ದೊರೆಯು 
ತ್ತವೆ. ಎಡಗಲಸು ಎಡಗಲಿಸು ಎಂಬುವನ್ನು ಒಂದು ಗುಂಪಾ 
ಗಿಯೂ ಎಡೆಗಲಸು, ಎಡೆಗಲಿಸು ಎಂಬುವನ್ನು ಇನ್ನೊಂದು 
ಗುಂಪಾಗಿಯೂ ಪರಿಗಣಿಸಿ, ಎಡಗಲಿಸು ಎಂಬುದಕ್ಕೆ ಎಡಕ್ಕೆ 
ಅಗಲಿಸು - ಬದಿಗೊತ್ತು, ಪಕ್ಕಕ್ಕೆ ಬಿಟ್ಟುಕೊ ಎಂದ್ಕೂ ಎಡೆ 
ಗಲಸು ಎಂಬುದಕ್ಕೆ ನಡುವೆ ಸೇರಿಸು, ಬೆರೆ ಎಂದೂ ಅರ್ಥ 
ಮಾಡಿಜೆ. ಇಲ್ಲಿ ಕಾಣುವ ಕಲಸು ಕಲಿಸು ಎಂಬ ರೂಪಗಳಲ್ಲಿ 
ಯಾವುದು ಸರಿ ಎಂಬುದನ್ನು ನಿಶ್ಚಯಿಸುವುದು ಕಷ್ಟ. 
[ಎಡ್ಮ * ಕಲಿಸು] 

ಎಡಗಲ್‌ (ನಾ). ಎಡಗಡೆ ;.ಎಡಭಾಗ : ಎಡಗಆಕ [ಪಾಠಾಂ. ಎದೆಗರೆ] 
ದೋಜಂವ ಸುಲಿಪಲ್ಲು ಪೊಳೆವ ಪೆರ್ಜಡೆಯಲರ್ಮಾಲೆ ಹೊಂಗೆಜ್ಜೆ ಬಿಡ 
ಯವಿಲ್ಲದ ಹೊನ್ನಂಡೆಗಾತಿಯರು ಬೆಂಗಡೆಯ ಸಾರಿದರು ರುಕ್ಮಿಣಿಯ 
(ಮೋಹತ. ೧೪-೬೧). [ಎಡ * ಕಜ್‌(< ಕಡೆ)] 


ಎಡಗಾಲ್‌ 


ಎಡಗಾಲ್‌ (ನಾ). ಎಡಭಾಗದ ಕಾಲು; ವಾಮಪಾದ :: ಘುಳು| 
ಘುಳಿಪ ಹೊಸಕೊಡರೆನೆಡಗಾಲೊಳೊಲಿದಿಟ್ಟು (ಇಹರ. ದೇ: ೪೦-೧೦) ; 
ಗದೆಯ ಕೊಂಡಪ್ಪಳಿಸಿದನು ಹೊಜಕೈಯಲರೆದಿಟ್ಟಳಿಸಿದರನೆಡಗಾಲರೊದೆ 
ದನು (ಕು ವ್ಯಾಕ. ೧೩-೧೭) ; ಆನ ಬಿಂಕವೊ ಎಡಗಾಲ ಗದ್ದುಗೆಯ 
ಮೇಲೋವಿ ಮಡಿದು ಮತ್ತೆ ಕೆಳಗೆ (ಧರಡ. ೧-೩೧). [ಎಡ್ಮ + ಕಾಲ್ಸ್‌] 
ಎಡಗಾಲ (ನಾ). ಕಾಲವಲ್ಲದ ಕಾಲ; ಅಕಾಲ: ಎಡಗಾಲದಲ್ಲಿ 
ಮಳೆ ಬಂದು ಬಹಳ ತೊಂದರೆ ಆಯಿತು (ರೂಢಿ). 
[ಎಡ್ಯ (ಆ ಎಡೆ) + ಕಾಲ] 
ಎಡಗಾಸೆ'(ನಾ)..ಎಡದ ಕಡೆಗೆ ಹಾಕಿರುವ ಕಚ್ಚೆ : ನಂಜಾನಗೂಡಲ್ಲಿ 
ಸಂಬಳದ ಸೂಳೇರು ಕಂಬಿಸೀರೆಯ ಎಡಗಾಸೆ ಹಾಕ್ಕೊಂಡು ನಂಜುಂಡ 
ಗಾರ್ಶಿ ಬೆಳಗ್ಯಾರೊ (ಹಳ್ಳಿಯ. ೩೭). [ಎಡ್ಮ + ಕಾಸೆ] 
ಎಡಗುಳ್ಳಿ (ನಾ). (?): ಬಳಲದೆ ಪೊತ್ತು ಕಲ್ಲನುಲುವಂಗೆಣೆಯಾದ 
ಮಹಾಪ್ರತಾಪಿ ನೀಂ ಪೆಳಕನಡುರ್ತು ಕೊಂದ ಕಡು ಬಲ್ಭಣಿ ಮಾಣ್ಣಿರ 
ದಣ್ಮಿ ಬಂದು ನಾಯ್ಸಾಳಲೆಯ ಮೇಲೆ ಪಟ್ಟ ಕಡುವೀರ ಕುಟುಂಬದಿನ 
ಗಳಿಕ್ಕೆ ಕೈಗಳಿದಿರೆ ಶಂಖನೊ ಮ ಹಾ.ತ್ಮ್ಮ ರಣಾಗ್ರದೊಳೆಡಗುಳ್ಳೆಯೋ 
(ಬಂಹರಿ. ೭-೬೬). [2] 
ಎಡಗೆಯ್‌, ಎಡಗಯ್‌, ಎಡಗೈ (ನಾ). ಎಡಭಾಗದ ಕೈ; ವಾಮ 
ಹಸ್ತ :: ದಿವ್ಯ ಚಾಪಕ್ಕೆ ಪೊಡವಟ್ಟ ದನವಯವವದಿನೆಡಗೆಯ್ಯೊಳೆತ್ತಿಕೊಂಡು 
(ಪ 9 ಪಭಾ. ೩-೬೨ವ); ಎಡಗೆಯ್ಕೊಳುಂಬ ಕುಂಚಂ ಪಿಡಿದುಣ್ಮಡೆ 
ಬಿಟ್ಟೊಡೆಂಜಲಂ ತಿಂದಾತಂ (ಸಮಪ ೧೧-೬೯) ; ಕುಸುಮಕೋದಂಡವ 
ನೆಡಗೆಯ್ಕೊಳಾಂತು (ಮೋಹತ. ೭-೩೨) ; ಬಲಗೈ ಯೊಳೊಪ್ಪಿರೆ ವನಜವೆಡ 
ಗೆಯ್ಯ ಮೆಜದಿರೆ ಮಾತುಳಂಗ ಫಲ (ಸಾಳ್ಪಭಾ. ೧೧೯). 'ಎಡಗಯ್‌ : 
ಕಾಯದೆ ಕಾಮನಾರ್ದಿಸೆ ತೊವಲ್ವಿಡಿವಂತೆಡಗಯ್ಯೊಳೊಪ್ಪೆ ತೋರ್ಪಾ 
ಯೆಲೆ (ಪಂ ಪಭಾ, ೪-೩೭) ; ನಿರ್ಮಲತರ ಮಣಿಬದ್ಧಾವನೀಭಾಗಮಂ 
ತನ್ನೆಡಗಯ್ಕ್ಯಿಂ ಮೆಲ್ಲನೊತ್ತುತ್ತೆ (ಕಾದ ೦:ಉ. ೨೩೪); ಎಡಗಯ್ಯೊಳೆ 
ಕೊಟ್ಟರ್ಥದಂತೆ (ಧರ್ಮಾಮೃ. ೮-೧೪೬ ಅಡಿಟ) ; ತಡವೇನು ತಾ ವೀಳೆಯ 
ವನೆಸುತೆಡಗಯ್ಯನರಳಿಚುತ (ಕುವ್ಯಾದ್ರೊ €. ೧೫-೪೫). ಎಡಗೈ : 
ಅಕ್ಕರಮಂ ಬಲಗೈಯೊಳು ಲೆಕ್ಕಮನೆಡಗಯ್ಯೊಳಭವನನುಲೋಮ 
ವಿಲೋಮಕ್ಕೆ ನೆಲೆಯಾಗಿ ಮಾಡಿ (ಸಮಪ. ೨-೧೪) ; :ಎಡಗೈಯಿಂ 
ನೀವಿಯಂ ಸಾರ್ಚುತುಂ (ಕುಸುಮಾ. ೪-೩೩); ಎಡಗೈದುದಿಯಲಾ 
ಮುಂಜೆಅಗ ಸಂವರಿಸುತ್ತ (ತೊರರಾ. ೩-೪-೮). 
ಎಡಗೈಯವ ಎ ಎಡಗೈ ಜಾತಿಯವನು ; ಮಾದಿಗ: ಯಿದಕ್ಕೆ 
ತಪ್ಪಿದರೆ ಬಲಗಯಡಗೆ£ಗೈ]ಯವನ ಯಂಜಲಿಗೆ ಆಶೆ ಮಾಡಿದಾಗೆ (ಎಕ. 
"IX, ಅನೆಕ. ೭೧-೬; 1600). [ಎಡ + ಕೆಯ] 
ಎಡಗೆಯ್ದಾತಿ (ನಾ). ಮಾದಿಗ ಜಾತಿ. (ಎಡಗೆಯ್‌ + ಜಾತಿ] 
ಎಡಗೆಲ (ನಾ). ಎಡಭಾಗ: ಬಂದೆಡಗೆಲವಾಸನದೊಳು ಕು ಳ್ಳಿರ್ದು 
( ಶ್ರೀಪಾಲ. ೨-೬೪). [ಎಡ್ಕ + ಕೆಲ್ಕ] 
ಎಡಗೈ "ಎಡಗೆಯ್‌ ನೋ. 
ಎಡಗೈಕುಲ (ನಾ). - ಎಡಗೆಯ್ಹಾತಿ: ಹಲವು ಎಡಗೈಕುಲದವರು 
ಮುಸಲ್ಮಾನರೊ ಕ್ರಿಸ್ತಿಗಳೂ ಆಗಲಿಲ್ಲವೆ? (ಯಕ್ಷಪ್ರ. ೧೦೪). 
[ಎಡಗೈ (ಆ ಎಡಗೆಯ್‌) + ಕುಲ] 
ಎಡಗೋಲು (ನಾ). ೧. ನೊಗದ ಎಡಭಾಗ: ನೋ£ನೊ3 ಗದ 
ಲುಭಯದ ಕೊನೆಯಲ್ಲಿ ನೆಲೆಗೊಳಿಸಿ ಎಡಗೋಲಿನಲ್ಲಿ ಕಾರಿಯ ಹೂಡಿ 
(ಕೃಷಿ ಪ್ರ. ೬೫೫); ಎತ್ತು ಎಡಗೋಬಾಗಿ ಎಳೆಯುತ್ತದೆ (ರೂಢಿ). 
೨. ಎಡಭಾಗಕ್ಕೆ ಕಟ್ಟುವ ಎತ್ತು : ಈ ಎತ್ತು ಎಡಗೋಲು (ರೂಢಿ). 
[ಎಡ + ಕೋಲ್ಕು (ಆ ಕೋಲ್‌) 


೧೦೫೨ 


33 


40 


ಎಡದುಂಬಿ 


ಎಡಚ (ನಾ). ೧. ಎಡಗೈಯನ್ನೇ ಉಪಯೋಗಿಸಿ ಕೆಲಸ ಮಾಡು 
ವವನು; ಲೊಡ್ಡ ; ರೊಡ್ಡ ; “ಡೆಮ್ಮೆ” (ಕರಾ). ೨. ಅಲ್ಪ; 
ಕೀಳ: ಇನ್ನುನಾಳೆಯೆ ಬಾಯೆಂಬೆಡಚರನೆ ಜಡಿದು (ಎಕ. ೪111, ನಗರ. 
೩೮-೪೩ ; 1077) ; ಮೃಡನಿಟ್ಟುದಂ ಸುಡಲುಡಿಯಲಡಿಯಿಡಿಸರೆಡಚ 
ನಾಯ್ಕನ್ನಿಂದ್ರದಡಿಗ ಪವನರ್ಗೆಂದ ನಿಗಮಾದಿಯಂ (ಸಾನಂಚ. ೨-೧೮೫). 
೩. (?); “ಶ್ರವಿ” (ಪದ್ಮರಾ. ಕೋಶ) ; ಶಿವಭಕ್ತರಡಿಯನರ್ಚಿಪ ಬುದ್ಧಿ 
ಯೊಡನಮಮ ಬುದ್ಧಿ ಗಲ್ತೆಡಚ ಜವಕಾವರಂ ಕೆಡಿಪಾಟದೊಡನಾಟಮಂ 
ಕಲ್ತದೇಂ ಮೆಜಕಿದನೋ (ಪದ್ಮರಾ. 9-೩೩) [£ ಎಡಚ್ಚು +-೮] 

ಎಡಚತನ (ನಾ). ಎಡಗೈಯ್ಯನ್ನೇ ಉಪಯೋಗಿಸುವಿಕೆ; ರೊಡ್ಡ 
ತನ: ಜಿನೇಶ್ವರನಿಪ್ಪನೊಳಗೆ. ಪೊಜಗಡೆಯ ರಂಗದೊಳ್‌ ಲಿಂಗಮೆಡಚ 
ತನದಿಂದಿರ್ಕುಂ (ಸಮಪ. ೨-೭೬). [ಎಡಚ + -ತನ] 

ಎಡಚಾರಿ.(ನಾ). [ನಾಟ್ಯ] ಒಂದು ಬಗೆಯ ನರ್ತನ; ಎಡದಿಂದ 
ಬಲಕ್ಕೆ ಸುತ್ತುವುದು: ಷೋಡಶವನಿತೆಯರೆಡಚಾರಿ ಬಲಚಾರಿಗೂಡಿ 
ತಿರುಗಿದರೊಮ್ಮೊಮ್ಮೆ (ಭರಚ. ೧೩-೧೨೨). 

[ಎಡ್ಕ+ ಚಾರ್ಮಿ. / ತಮಿ. ಇಡಚಾರಿ-ಎಡದಿಂದ ಬಲಕ್ಕೆ ಸುತ್ತುವುದು] 

ಎಡಚಿಬಿಡಚಿ (ಅ). (ಉಕ). ಆಗೊಮ್ಮೆ ಈಗೊಮ್ಮೆ: ಶ್ಯಾಮ 
ರಾಯನ ಖಾನ- ಪೀನಾ ರುಚಿ ಅಷ್ಟು ಅವಾಢವ್ಯವಾಗಿ ಬೆಳೆದಿರಲಿಲ್ಲ. 
"ಆದರೆ ಅದರ ಸವಯ್‌ ಇತ್ತು. ಎಡಚಿಬಿಡಚಿ ಬೇಕಾಗುತ್ತಿತ್ತು (ದೀಸಹ. 
11, ೧೩೩). [ಎಡಚ್ಛಿ * ಬಿಡಚ್ಛ] 

ಎಡಚಿಲ್‌ (ಗು). ಮಧ್ಯೆ ಹುಟ್ಟಿದ; ಎರಡನೆಯ (ಮಗ ಅಥವಾ 
ಮಗಳು) (ದಕ.8). [ಎಡ್ಕ? + ಚಿಲ್‌?) 

ಎಡಚು, (ನಾ). (ಉಕ) ತೊಂದರೆ; ಅನಾನುಕೂಲ; ಅಡ್ಡಿ; 
ಆತಂಕ: ಈಗ ಜೀವನದ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ ಯೋಚಿಸಲು ಸ್ವಲ್ಪ 
-ಎಡಚಾಗುತ್ತಿದೆ (ಮುಕ್ತಿ. ೧೯೫). 

-ಎಡಚೆಡಚು - ಸಂಕೋಚ: ಯಾಕೋ ಇತ್ತೀಚಿಗೆ ಬಿಂದಣ್ಣ 
ನೊಡನೆ ಮಾತನಾಡಲಿಕ್ಕೆ ನನಗೆ ಸ್ವಲ್ಪ -ಎಡಚೆಡಚು (ವೈನಿ. ೧೯೦); 
ಹೊಸಪದ್ಧತಿಯ ಬಾಪುಟೀಪಿನ ಮನೆಯಲ್ಲಿದ್ದ ಸುಶೀಲೆಗೆ ಈ ಹಳೇ 
ಪದ್ಧತಿಯ ಮನೆಯಲ್ಲಿ ಸ್ವಲ್ಪ ಎಡಚೆಡಚು ಎನಿಸಹತ್ತಿತು (ಅನಂತ. ೩). 

[€. ಎಡರ್‌ + -ಚು) 
ಎಡಚ್ಕು (ನಾ). ಎಡಗೈ ಯಲ್ಲೇ ಕೆಲಸಮಾಡುವ ಅಭ್ಯಾಸ. 
[ಎಡ್ಕ + -ಚು]) 
ಎಡಚೋರಿ (ನಾ). - ಎಡಗೋಲು ೨: ಎತ್ತು ಎನಬಹುದೆ ಎಡಚೋರಿ 
ಬಸವನ ಸುತ್ತೇಳು ಲೋಕ ಸಲಹೋನ (ಹಳ್ಳಿಬಾ. ೩೩). [1] 
ಎಡತರಿ (ನಾ). ಒಂದು ಬಗೆಯ ಗಿಡ: (ಮೈ ಔಗಿ. ೩೦-೫೮೧). 
(ಎಡ್ಕ? + ತರ್ಕಿ (ಆ ತಜಕ್ಕಿ)] 
ಎಡತಿ (ನಾ). ೧. ಗೊಲ್ಲಗಿತ್ತಿ. ೨. ಮಧ್ಯವಯಸ್ಸಿನವಳು : ಇತ್ತ 
ಲೋಪಕ್ಕೆ :--ಪೊಲತಿ, ನರತಿ, ಎಡತಿ (ಶಮದ. ೨೦೮ ಪ್ರಯೋ). 

- [ಆ ಎಡೆ? + ಇತ್ತಿ (ಆ ಇತ್ತಿ). / ತಮಿ. ಇಡೈಚ್ಚಿ ಐ ಗೊಲ್ಲಗಿತ್ತಿ] 
ಎಡತಿಗೆ (ನಾ). ಒಂದು ಗಿಡದ ಹೆಸರು: (ಮೈಡಗಿ. ೨೪-೪೩೭). [1] 
ಎಡತುಂಟ (ನಾ). ವಕ್ರನಾದ ತುಂಟಿ: ದಕ್ಷಿಣದಿಕ್ಕಿನಲಿ ಹುಟ್ಟುವನು 

. ಎಡತುಂಟಿ ಕೇಳಿರಣ್ಣಾ (ಕಾಲಸಂ. ೧೦೩-೧). 
[ಎಡ * ತುಂಟ] 
ಎಡಶೊಜಕೆ "ಎಡದೊಜಕೆ ' ನೋ. 
ಎಡತೋಳು "ಎಡದೋಳು' ನೋ. 
ಎಡದುಂಬಿ (ನಾ). ಒಂದು ವಿಷಕ್ರಿಮಿ, --ಕೀಟ: “ಬಿಂಡುಲಃ- ಎಡ 
-ದುರಬಿ ”. (ಓಷಧಿ. ೧೦೮).. [ಎಡ್ಕ? + ತುಂಬಿ) 


ಎಡದೆಸೆ. 


ಎಡದೆಸೆ (ನಾ). ಎಡಭಾಗ : ತೊಡೆಯೊಳ್‌ ಕಾದಲೆಯಿರೆ ಬಲಗಡೆಯಲ್ಲಿ 
ಬಸಂತನೊಲವಿನಿಂ ಕುಳ್ಳಿ ರೆ ತನ್ನೆಡದೆಸೆಯೊಳ್‌ ಸೊಬಗಿಯರಿರೆ ಕಡು 
ಚೆಲ್ವಂ ಪಡೆದನಾವಗಂ ನನೆಗಣೆಯಾ (ಕಬ್ಬಿಕಾ. ೧೩೭). [ಎಡ್ಕ + ಜಿಸ್ಕೈ) 

ಎಡಡೊಡು "ಎಡಂದೊಡು' ನೋ. 

ಎಡದೊಡೆ (ನಾ). ಎಡಭಾಗದ ತೊಡೆ : ಶಿವೆಯನೆಡದೊಡೆಯೊಳಾಂತ 
ಶಿನ ಸಲಹೆಮ್ಮನು (ಚೆಬಪು. ೭-೧). [ಎಡ್ಕ + ತೊಡೆ) . 

ಎಡದೋಲಕಿ, ಎಡತೊಲ್‌ (ನಾ). ತೊರೆಗೆ ಎಡದಲ್ಲಿರುವ ಒಂದು 
ನಾಡಿನ ಹೆಸರು: ಎಡದೊ ಆಕಿ [ತುಲ್ವ ನಾಳು ] (ಸಾಜ 21-1, 
೭-೧೪; 837); ಸೂ ದ್ವಿ ಸಹಸ್ರಾ ೦ತ8 (ಎಇ. 11, ೩೧೩-೬೯ ; 
1124). ಎಡೆಕೊಣತಿ: ಸ್ವಸ್ತಿಶ್ರೀ ra ಅರಸರ್‌ ಶಿವಮಾರರ್‌ 
ಪೃಥುನೀರಾಜ್ಯಕೆಯೆ ಎಡತೋಟೆ ನಾಡ (ಎಕ. 111, ನಂಜನ. ೧೨೭-೩ ; 
1024). [ಎಡ + ತೊೋ್ಕಿ] 

ಎಡದೋಳು, ಎಡತೋಳು (ನಾ). ಎಡಭಾಗದ ತೋಳು : ಎಡ 
ಬೋಳು ಹಾಜಿ ತು ವಾಮಲೋಚನ ಬೆಂಬಿಡದಲುಗಿತು (ಮೋ ಹತ. 
೬-೨೬). ಎಡತೋಳು : ಮುಂಡೆ ಸಾಗುವಾಗ ಅವಳ ಎಡತೋಳು 
ಹಿಂದಕ್ಕೂ ಮುಂದಕ್ಕೂ ಚುರುಕಾಗಿ ತೂಗಾಡುತ್ತಿತ್ತು (ಪುನರು. ೨೩೫). 

[ಎಡ + ತೋಳು (ಆ ತೋಳ್‌)] 

ಎಡನಾಯಿ (ನಾ). ಎಳೆಯ ನಾಯಿ; ನಾಯಿಮರಿ: ಬಾಡ ತಿಂಬಾ 
ತಂಗೆ ಆಡೇನು ಅನೇನು ಕೋಡಗವೇನು ನರಿಯೇನು ಮನೆಯಲಿದ್ದೆಡ 
ನಾಯಿಯೇನು (ಸರ್ವಜ್ಞ. ೯೪೨). [ಎಡ್ಕ + ನಾಯಿ]: 

ಎಡಪ (ನಾ). “ಎಡಗೈಯಿಂದ ಕೆಲಸಮಾಡುವವ” (ಕಸ್ತೂಕೋ. 
೧೨೫). "[?] 

ಎಡಪಕ್ಷ (ನಾ). ೧. ವಿರೋಧಪಕ್ಷ. ೨. ವಾಮಪಕ್ಷ:' ಎಡಪಕ್ತದ 
ಸಿನೇಟಿರರಾದ ಫ್ರಾಂಕಿಸ್‌ ಮಿಟರೆಂಡರ (ಕರ್ಮವೀ. ೮-೧೧-೧೯೫೯). 

[ಎಡ + ಪಕ್ಷ] 

ಎಡಪು, ಎಡಂಪು, ಎಡವು, ಎಡಹು, (ಕ್ರಿ). ೧. (ನಡೆಯುವಾಗ 
ದಾರಿಯಲ್ಲಿರುವ ವಸ್ತು ಕಾಲಿಗೆ ತಗುಲಿ) ,ಬೀಳುವಂತಾಗು; 
ಮುಗ್ಗುರಿಸು; ತೊಡರು: , ಜಾತೃಶ್ವಂಗಳ ಪೆಣದ ತಿಂತಿಣಿಯೊಳ್‌ 
ತೊಡರ್ದೆಡಪುತ್ತು ಮಾಡುವ ಸುಭಟರಟ್ಟಿ ಗಳುಂ (ಪಂಪಭಾ. ೧೦-೧೧೬. ವ); 
ನಡೆಪಾಡುತಿರ್ದೆಡಸಿ ಕೆಡೆವ ಜರತ್ತಾಪಸರ್‌ (ಪಂಚತಂ. ೧೧೮-೧೭); 
ನೇವುರದ ನುಣ್ಣನಿಗೆ ಮಿಗೆಯಾವರಿಸುವ ಹಂಸೆವಿಂಡನೆಡಪುತ್ತುಂ .-. . 


ನಡೆತಂದಳ್‌' (ಗಿರಿಕ, ೫-೫೨); ಪೊಸಂತಿಲನೆಡಪಿದಂತಡ್ಡವಿಲ್ಲು (ಚಿಕವಿ. | 


೬-೧೧೮) ; ದೈವಂ ತಪ್ಪಾಗಿ ನಡಸುವೊಡೆ ಕಲಿ ಎಡಫುವನ್‌ (ಅಶ್ವತ್ಥ. 
೨೦-೧೦). ಎಡಂಪು: ಒರ್ವರೊರ್ವರ ನೂಂಕುವೆಡಂಪುವ ಸಂಭ್ರಮಾ 
ನ್ವಿತರ್‌ (ಮಹಾನೇ. "ಎಡಂಹಿಸು' ಪರಾ. ಎಡವು : 
ಪೊಜಕೆವೊತ್ತ ವನೆಡನಿ ಬಿದ್ದಡೆ ಫೊ ಬೀಟದೆ. ಗಗನತಳದೊಳಿಕ್ಳುಮೆ 
ಪೇಟ0( ಸಮಪ. ೧೧-೨೦೫); ಅಣುಗನೆಡವಿಬಿಳ್ಲೊಡೆ (ಭಾವಚಿಂ. ೯-೫); 
ಎರಡು ಮೂರು ಸಲ ಎಡನಿದನು (ಕನಕ. ೮೮). ಎಡಹುು : ೧. ಎಡ 
ರಡಸಿದ ವಿಪತ್ತು ಕಡೆಯಾಗಲೊಡನೆ: ಮೃಡ ನಿಮ್ಮನೆಡಹಿಯೂ ಕಾಣರು 
(ದೇದಾಪ್ರ. ೧೧೬-೭೬೮) ; ನಡೆವಕೆಡಹದೆ ಬಜುಬರೆಡಹುವರೆ (ಹಚಕಾ. 
೧-೨೩): ಹಡ ಗು ಜಲಧಿಯೊಳೋಡಿ ಗಿರಿಗಳನೆಡಹಿ ನುಗ್ಗಾದಂತೆ 
(ಕುವ್ಯಾದ್ರೋ. ೩-೨೮) ; ನಡೆಯುತೆಡಹಿದ ಪಟ್ಟಿ ದಾನೆ (ನಳಚ. ೮-೫೮). 
೨. ತಪ್ಪುಮಾಡು : ಪತ್ರಿಕೆಯೊಳೆಡಹಿ ಬರೆದಕ್ಕರದ ಬೀಳಿರ್ದೊಡದ 
ಆಂದೆ ಕೆಡುವುದಗ್ಗದ ಕಜ್ಜ (ಜೈಮಿಭಾ. ೩೦-೨೮); "ಮಮ್ಮ' ಎಂಬುದರ 
ಬದಲಿಗೆ "ತಮ್ಮ' ಎಂದು ಎಡಹಿ ಬರೆದಿರುವಂತೆ ... . ನಿಶ್ಚಯಿಸಬಹುದು 
(ಮೂರುಉ, ೯೬)- (ದೇ. ॥ ತಮಿ, ಮಲ, ಇಡಲು ; ತುಳು. ಎಟ್ಟುನಿ] 


೮-೩೧). 


೧೦೫೩ 


20 


25 


40 


45 


ಎಡಯ್ಯ 


ಎಡಬದಿ (ನಾ). ಎಡಭಾಗ: ಅದು ಎಡಬದಿಯಲ್ಲಿ ಮಾತ್ರ ಹುಲ್ಲನ್ನೂ 
ಮರದೆಲೆಗಳನ್ನೂ ತಿಂದಿದೆ (ಮಣಿಸ. ೧೨) ; ಎಡಬದಿಯಿಂದ ಮನೋ 
ರಮಾ, ಬರುವಳು (ವೈದ್ಯರಾ. ೯). [ಎಡ್ಕ + ಬದಿ) 
ಎಡಬಲ (ನಾ). ಎಡಭಾಗ ಮತ್ತು ಬಲಭಾಗ; ಅಕ್ಕಪಕ್ಕು: ಮೂಗುಂ 
ಮುಲ ವನ್ನ ೦ ಮುಂಡೆ ಮು ಗ್ಗು'ತ್ತಿ ಡಬಲದೊಳಗಾಂ ಬೀಟುತುಂ 
ಟಿ ೧೯೧) ;. ನಡೆನಡೆದು ನಸುಬಳುಂಕುತ್ತೆ ಡಬಲನಂ ನೋಡಿ 
(ಗಿರಿಕ. ೧-೮೫) ; ಎಡಬಲದೊಳೊಯ್ಕಾರ ಸತಿಯರ ಗಡಣ (ಸಂಭಪ. 
೨೦-೧೫) ; ಎಡಬಲದುಪ್ಪರಿಗೆಯ ಸಾಲು (ಮೋಹತ. ೨೪-೨೦). 
[ಎಡ + ಬಲ] 
ಎಡಬಲವಂಕೆ (ನಾ). ಎಡಪಕ್ಕು-ಮತ್ತು ಬಲಪಕ್ಕು; ಬಲುಮಂಡಳಿಕ 
ಕೆಡಬಲವಂಕದಲಿ ನೆರೆದುದು (ಕುವ್ಯಾದ್ರೋ. ೧೨-೨೬) ; ತಳಿತುದೆಡಬಲ 
ವಂಕದಲಿ ಹೆಬ್ಬಲ ಛಢಾಳಿಸಿ ಮೊರೆವ ಭೇರಿಯ. ಘಳುಘಳುದ್ವ -ಕೂಡೆ 
ಜಡಿದುದು (ಕುವ್ಯಾದ್ರೋ. ೫-೪೦). : 
[ಎಡ * ಬಲ * ವಂಕ]: 
ಎಡಬಿಡಂಗಿ (ನಾ). ಮಧ್ಯದಲ್ಲಿರುವವನು; ಅಂತರ ಪಿಶಾಚಿ: ನಾನು 
ಎಡಬ£ಬಿ]ಡಂಗಿ ಹೊರಗೆ ಭಟ್ಟಿಂಗಿ (ಹೊಸಕ್ತಿ. ೨೩೯) ; ಎಡಬಿಡಂಗಿ 
ಯಾಗಿ ಅತೃಪ್ತಿಯ ಜ್ವಾಲಾಮುಖಿಯಾಗಿದ್ದೇನೆ (ಪಂಜಪಂ. ೨೦೭) ; 
ನಾನು ಎಡಬಿಡಂಗಿ (ಇಣಿನೋ. ೪೫). (2) 
ಎಡಬಿಡಂಗಿತನ (ನಾ). ಮಧ್ಯದಲ್ಲಿರುವಿಕೆ; ಅಂತರಸಿಶಾಚಿ 
ಯಾಗಿರುವಿಕೆ : ಕೇಶವನ ಇನ್ನೊಂದು ಸಮಸ್ಕೆಯೆಂದರೆ ಅಭಿವ್ಮ ಕ್ತಿಯ 
ಎಡಬಿಡಂಗಿತನ (ಹೊಸಕ್ಸಿ. ೨೯೬).  '[ಎಡಬಿಡಂಗಿ + -ತನ] 
ಎಡಭರ್ಜಿ (ನಾ). ಎಡಭಾಗದಲ್ಲಿ ಭರ್ಜಿ ಸಿಕ್ಕಿಸಿಕೊಂಡಿರಿವವರು ; 
ಸೈನ್ಯದ ಒಂದು ಭಾಗ: ಪಂಚಕಸೆ ಭಲ್ಲೆ ದವರು ಎಡಭರ್ಜಿ ಬಲಭರ್ಜಿ 
ಜನ... ಸೇರಿಕೊಂಡು ನಿಂತರು (ಚಿತ್ರಪಾ. ೬೩). 
 [ಎಡ್ಡ + ಭರ್ಜಿ] 
ಎಡಭಾಗ (ನಾ). ಎಡಗಡೆಯ: ಭಾಗ, ಪಳ್ಕು :: “ಸವ್ಯ - ಒಡಲ 
ಎಡಭಾಗವು'' (ನಾಚಿರಾ. ಕಿ); ಗಾಡಿಯ ನ್ನು ಎಡಭಾಗದಲ್ಲಿಯೇ 
ಹೊಡೆಯಿರಿ (ರೂಢಿ). [ಎಡ್ಕ + ಭಾಗ] 
ಎಡಮಗ್ಗುಲು (ನಾ). ೧. ಎಡಪಕ್ಕ; ಎಡದ ಭಾಗ. ೨. (ಆಲಂ) 
(ಮಲಗಿದವನು) ಎಡಪಕ್ಕವಾಗಿ ಏಳುವುದು. ೩. (ಆಲಂ) ಉಪ 
ವಾಸ: ಯಜಮಾನರಂಥವರು ಕೃಪೆತೋರಿ ಅನ್ನಮಾಡಿ ಹಾಕದಿದ್ದ ಕೆ 
ನಮಗೆ ಎಡಮಗ್ಗುಲೆ! (ಚತ. ೬); ನೀನು ಹುಟು ಚೇಸ್ಟೆ ಮಾಡಿ 
ದರೆ ನಿನಗೆ ಈವತ್ತು ಎಡಮಗ್ಗುಲೇ (ರೂಢಿ). 
[ಎಡ್ಕ + ನುಗ್ಗುಲು (೮ ಮಗ್ಗುಲ್‌)] 
ಎಡಮುರಿ, (ನಾ). ಎಡಕ್ಕೆ ತಿರುಗಿರುವುದು, —ಬಾಗಿರುವ ಸ್ಥಿತಿ: 
ಒಬ್ಬರೊಬ್ಬರು ಬಲಮುರಿ ಎಡಮುರಿಯಾಗಿ ಸಬ್ಬವದೊಳು ಚಾರಿವೆರಿದು 
(ಭರಚ. ೧೨-೬೪) ; 'ಎಡೆಮುರಿಯಾಗಿ ಬಾಲವನು ಸುರುಟ ಬೀಸಲು ಒಡೆ 
“ಯನಿಗೆ ಅಂಜಿಕೆಯನು ಹೇಳುವುದು (ಅಶ್ವಟೀ. ೧೯-೩). "ಎಡಮುರಿ 
ಶಂಖು' ಪರಾ. ` [ಎಡ್ಕ * ಮುರಿ] 
ಎಡಮುರ್ಮಿ (ನಾ). ಒಂದು ವೃಕ್ಷವಿಶೇಷ : (ಪಂಡಿತ. ೨೨).. 
[7] 
ಎಡಮುರಿಶಂಖು (ನಾ). ಎಡಭಾಗಕ್ಕೆ ತಿರುಗಿಕೊಂಡಿರುವ ಶಂಖು: 
ಎಡಮುರಿಶಂಖು (ರೂಢಿ). [ಎಡಮುರ್ಕಿ.* ಶಂಖು] 
ಎಡಯ್ಯ (ನಾ). ಒಬ್ಬಾತನ ಹೆಸರು: ಆಕೆಯ ಗಣ್ಣ ಪರಮಶ್ರಾವಕ 
ಎಡಯ್ಕ ಮಂಗಳಂ (ಎಕ. 1%, ಕೊಡಗು. ೩೧-೧೩ ; 10307). 
[ಎಡ? + ಆಯ್ಕ) 


ನಿಡರ್‌, 


ಎಡರ್‌, (ಕ್ರಿ). ಬಡತನವನ್ನು ಹೊಂದು, ಪಡೆ: ಬಹುವಿದ್ಮಗಳಂ 
ಕಲ್ತಂ ವಿಷಯಕ್ಕೆ ಂಟಿಕೊಳ್ಳದಂ ಎಡದು ೯೦ ಧರ್ಮದಿಂ ಬೀಳಂ 
ನಿಂದಿರ್ಪಂ ಸತ್ಮಧರ್ಮದೊಳ್‌ (ಸೌನಂದ. ೨-೨೫). [ಆ ಎಡಜು)] 

ಎಡರ್‌,, ಎಡರು. (ನಾ). ಅಡಚಣೆ; ಅಡ್ಡಿ; ಆತಂಕ; ಕಷ್ಟ; 
ವಿಪತ್ತು: “ವಿಪತ್ತಿಯೊಳೆಡರ್‌ * (ಕರ್ಹಾನಿ. ೮೪); ಸಿಡಿಲ್ವೊಡೆದ 
ವೊಲಟ್ಟ ಮುಟ್ಟ ಕಡಿದಿಕ್ಕಿ ದುದಾದೆಡರಂ (ಪಂಪಭಾ. ೧೯೯); ಎಡರಡ 
ಸಲ್‌ ಮಜಕಿದುಮೊಡಂಬಡುವರ್‌ (ಸಮಪ. ೭-೧೨); ಎಮ್ಮುರಸಂಗಿ 
ನಿತ್ತು ಬವಣೆ ಬೇನೆ ದಣಿವು ತೊಡರ್‌ ಮುಂತಪ್ಪೆಡರೊಡರೆ ಅದ್ಭುತ. 

೪೧-೧೯). ಎಡರು, : ಬೆಚ್ಚಿ ಬೆದಜಕದಿರೆಡರಿನಲಿ (ಕುವ್ಯಾಸ. ೧-೫೮) ; 


ಎಡರು ಬಂದಲ್ಲಿ ತನ್ನಂ ನೆನೆಯೆಂದು (ಜೀವಂಸಾಂ. ೧೨-೧೩) ; ಒಡಲು 
ತಾನಳಿನಲ್ಲಿ ಮಡದಿಯರು ಮಡಿವಲ್ಲಿ ತಡೆಯೆಡರು ನಿಂದೆ ಬರುವಲ್ಲಿ 
ಸಮತೆಯನು ಬಿಡದಿಹನೆ ಯೋಗಿ' (ಸರ್ವಜ್ಞ. ೪೯೮) ; ಹಲವು ಸನ್ನಿವೇಶ 
ಗಳು ನೆರವಾಗುತ್ತವೆ ಮತ್ತೆ ಕೆಲವು ಎಡರಾಗಿ ಪರಿಣಮಿಸುತ್ತವೆ ( ಶಿಕ್ಷದ. 
೫೫೫). "ಎಡರ್ಗೇಡಿ? ಪರಾ. 
ಎಡರುತೊಡರು - ಅಡ್ಡಿ ಆತಂಕ; ಅಡಚಣೆ: ಜೀವನ ಯಾತ್ರೆಯ 
ಎಡರುತೊಡರುಗಳಿಂದ ಉಂಟಾಗುವ ಅವಮಾನವನ್ನು ಸಹಿಸಲು ಯುವ 
ಕರಿಗೆ ದುಸ್ಸಹ (ಶಿಕ್ಷದ. ೧೧೫). 'ಎಡರೊತ್ತು - ಕಷ್ಟ ಆವರಿಸು: 
ಭೂಭರಮಂ ನನ್ನಿಗೆ ದಾಯಿಗರ್ಗಿರದಿತ್ತೆಡರೊತ್ತೆ ನೀನೆ ಧನ್ಮನೆ[ಅ]ಲ್ರೇ 
(ಪಂಪಭಾ. ೭-೬೨). (ದೇ. ॥ ತಮಿ. ಮಲ. ಇಡರ್‌ ; ತೆಲು. ಎಡರು] 
ಎಡರು "ಎಡರ್ಕ್‌' ನೋ. 20 
ಎಡರ್ಗೇಡಿ (ನಾ).' ಅಡ್ಡಿಗಳನ್ನು ನಿವಾರಿಸುವವನು; ವಿಘ್ನಗಳಿಲ್ಲ 


15 


ದಂತೆ ಮಾಡುವವನು; ವಿನಾಯಕ; ವಿಫ್ಫೇಶ್ವರ: “ಕರಿಮೊಗೆಂ, 
ಇಲಿದೇರಂ, ಎಡರ್ಗೇಡಿ. .. ತಂದೆಯ ತಂಡೆಯಿಲ್ಲದವಂ - ಈ ೭ ವಿನಾ 
ಯಕಂಗೆ ಪೆಸರ್‌* (ಕಶಸಾ. ೧-೪); *ಬಿಜ್ಜೆವಳನೆಡರ್ಗೇಡಿ ಮೇಣೆಲ 
ರುಣಿವಸಿಜನು ತಂದೆಯ ತಂದೆಯಿಲ್ಲದಂ ಕರಿಮೊಗಂ ಬಿಂಕೆಣಗಿವಿಯನು 
ಮೂಸಕದೇರನೆನೆ ವಿನಾಯಕನ ನಾಮೆಂ” (ಕಬ್ಬಿಕ್ಕೆ. ೫); ಆಃ ಎಡ 
ರ್ಗೇಡಿಯನೆ ಮಲಕಿತೆಂ ಆತನಂ ಬಲಂಗೊಳದಿರ್ಪಿನಂ ಮೊತ್ತಮೊದಲೊಳಿ 
ನಿತುಂ ವಿಫ್ನ೦ (ರಾಮಾಶ್ವ. 'ಆ೮-೧೯). [ಎಡರ್‌ * ಕೇಡು + ಣ್ಯ) 
ಎಡರ್ಗೇಡಿಗ (ನಾ). - ಎಡರ್ಗೇಡಿ: “ಕರಿಮೊಗನಿಲಿದೇರಂ .. . ಎಡ 
ರ್ನೇಡಿಗನೆನಲತಿಭರದಿಂ ಗಣನಾಥನಮರ್ದ ನಾಮಂ? (ಕವಿಕಂ. ೨೦). 
[ಎಡರ್ಕ್‌ + ಕೇಡಿಗ) 
ಎಡರ್ಪಡು (ಕ್ರಿ). ತೊಂದರೆಪಡು; ಕಷ್ಟಪಡು: ಪಥಿಕ ವಚನ ಪರಂ 
ಪರೆಯಿಂ ಧರಣೀಜಟಿಂ ಕೇಳ್ದು ಎಡರ್ವಟ್ಟು ಬರೆ ಮಾಯಾಬ್ರಾಹ್ಮಣ 
ನಿದಿರೆಟ್ಟು ಅಭಿವಾದನಂಗೆಯ್ದು ಪೂಜಿಸಿರ್ಪಿನಂ (ಚಾವುಂಪು. ೫೯-೧೨). 
[ಎಡರ್ಕ್‌ + ಪಡ್ಕು) 
ಎಡರ್ಪು (ನಾ). ಕೇಡು; ಹಾನಿ: ಧನುವಂ ರಾಘವನೇಜಕಿಸದಿರ್ದಡೆ 
[ಘನತರ ದುರಿತಂ] ಯಶಲತಿಕೆಗೆಡರ್ಪಂ ತಳೆಗುಂ ಖಚರತೆಯಟೀಗುಂ 
(ಕುಮುರಾ. ೪-೬೯). [ಎಡರ್ಕಾ + -ಪ್ಪು) 
ಎಡವ, (ನಾ). ೧. ಗೋವಳ; ಗೋಪಾಲ; ಕೃಷ್ಣ (7): ಕೌರನ 
ಸೇನೆಗಂಡೆಡವನಂತಿರೆ ತುಂಗತುರಂಗ ಸೇನೆಯಂ ವಾರಣಸೇನೆಯಂ ರಥದ | 


25 


30 


35 


ಸೇನೆಯನಗ್ಗದ ವೀರಸೇನೆಯಂ ಮಾರಿಗೆ ಬೋನಮೆತ್ತಿ (ಪುಣ್ಯಾ ಸ್ತ. 
೫೯). [?. ! ತಮಿ. ಇಡೈಯನ್‌) 

ಎಡವ, (ನಾ). ಒಂದು ವೃತ್ತಿ (?) : ಎಡವ ಸಿದ್ದಪ್ಪ, ಮಹದೇವಪುರದ 
ದೇವಪ್ಪ, ಸುಜೀದಾರ ಸಿದ್ದಪ್ಪ... ಮುಂತಾದ ಮಂತ್ರಿ ಮನ್ನೆಯ 
ನಿಯೋಗಿ ಸಾಮಾಜಿಕ ಜನರ್ಗೆ . .. ಉಚಿತಾಧಿಕಾರಂಗಳನಿತ್ತು ( ಕೆಳನೃ- 


0) 


45 
೧೦-೨೨ ವ). 


೧೦೫೪ 


ಎಡವಮುರಾರಿ 


ಎಡವ, (ನಾ). ನಾಡಾಡಿ; ಸಾಮಾನ್ಯ: ಹೊಸನಾಟಕದಲ್ಲಿ ಸೀತಾ 
ಮತ್ತು ಊರ್ಮಿಳೆಯರ ಪಾತ್ರದ ಮುಂದೆ ರಾಮಚಂದ್ರನೂ ಎಡವನಾಗಿ 
ಕಾಣುತ್ತಾನೆ (ಮಸಾಹಿ. ೩೭). "ಎಟುವ], "ಎಡಗ? ಪರಾ. [1] 
ಎಡವಂಕ "ಎಡವಕ್ಕು' ನೋ. 


ಕ| ಎಡವಳ್ಳೆ, ಎಡವಂಕ (ನಾ). ಎಡಭಾಗ: ಯಾದವರ ಕುಲದೊಡೆ 


ಯನಕ್ಷೋಹಿಣೀ ಪತಿಯನಾಯಕಂ ಭೂಪತಿಯೆಡವಕ್ಕ [ಪಾಳಾಂ. ವಂಕ] 
ದೊಳ್‌ ನಡೆಯೆ (ಪಂಪಭಾ. ೯೨೯೫ ವ); ಬಲವಕ್ಕದೆಡವಕ್ಕದಂಗರಕ್ಕ ರ 
ನೆರವಿಯುಮನೀಕ್ಷಿಸುತ್ತುಂ (ವರ್ಧಪು. ೯-೬೦ ವ); ಎಡವಕ್ಕದೊಳಬ್ಬಾ 
ಕಕಂ... ಒಡನಿರೆ (ವೃಷವಿ. ೬-೩೦). ಎಡವಂಕೆ: ಅಗಜಾತೆನೆರ 
ಸೋಲಗಂಗೊಟ್ಟಿ ನಾಯೆಡವಂಕ ಬಲವ ೦5 ದಿ (ಸಿದ್ಧರಾ. ೧-೧೮); 
ಅಗಜಾಪುತ್ರನೆಡವಂಕದೊಳು ಕುಳ್ಳಿರ್ದಂ (ಸಾನಂಚ. ೯-೨೫) ; ಬಲನೆಡ 
ವಂಕದಲಿ ಸೈಂಧವನ ಮೊನೆಯವರಾಕಿದರು (ಕುವ್ಯಾದ್ರೋ. ೧೧-೧೭). 
[ಎಡ, + ಸಕ್ಕ] 

ಎಡವಟ್ಟಿ (ನಾ). ೧. ತಿಳಿವಳಿಕೆಯಿಲ್ಲದವನು ; ದಡ್ಡ; ಮೂಢ. 

೨. ಒರಟಿ; ವಕ್ರ: ಎಲ್ಲರಿಗೂ ಒಂದು ದಾರಿಯಾದರೆ ನಮ್ಮ ಎಡವಟ್ಟ 

`ನಿಗೇ ಬೇರೆದಾರಿ (ನಾಳೀಜಂ. ೮೭); ಇಂತಹ ಎಡವಟ್ಟ ಹೇವದ 

ಹೆಣ್ಣನ್ನು ನಾ ಇನ್ನೆಲ್ಲಿಯೂ ಕಂಡಿಲ್ಲ (ಗಾಳಿಸ. ೧೭೮). 

(ಎಡವಟ್ಟು + -ಅ್ಯ) 

ಎಡವಟ್ಟತನ "ಎಡವಟ್ಟುತನ' ನೋ. 

ಎಡವಟ್ಟು (ನಾ). ೧. ಕ್ರಮ ತಪ್ಪಿದ್ದು; ರೂಢಿಗೆ ವಿರೋಧ 
ವಾದದ್ದು : ದೇಹ ತಾನದು ಖೋಡಿ ಕೇಳ್ಳಿ ದೇಹವಿದುಯಡವಟ್ಟು ಯಿದ 
ಕೆಯು ದೇಹಪೋಸಣೆಯೆಂ'ದುವುಣಿಸಲು ಮದ ಮುರಿಫೆತಿಹುದು 
(ಜ್ಞಾನಸಿಂ. ೧೯-೭೩) ; ಎಡವಟ್ಟು ಹಾದಿಗಳಲ್ಲಿ ಹಸುಗಳು ನಡೆಯುತ್ತಿ 
ರುವುದನ್ನು . .. ನೋಡಬೇಕು (ಸುವಸಂ. ೬೭) ; ಮಣಿ ಎಡವಟ್ಟನ ಪರಿ 
ಸ್ಥಿತಿಯಲ್ಲಿದ್ದ (ಸ್ವಾಮಿಸ್ನೇ. ೨೩). ೨. ಅನುಕೂಲವಾಗಿಲ್ಲದಿರುವುದು ; 
ಸೌಕರ್ಯವಿಲ್ಲದುದು: ವರ್ತಕನ ಹತ್ತಿರ ಒಂದು ಸುಂದರವಾದ ಮತ್ತು 
ಎಡವಟ್ಟಾದ ಕುದುರೆಯಿತ್ತು (ಕರತ್ನ. ೯೧); ಸಾವಧಾನವಾದ ಪೂರ್ವ 
ವಿಮರ್ಶನೆಯಿಲ್ಲದೆ ಮಾಡಿಕೊಂಡ “ದತ್ತು? ಎಡವಟ್ಟಾ ದೀತು (ರಾಜ್ಯಶಾ. 
೧೫೫). [ಎಡ, * ಪಡು,.1 ತುಳು. ಎಡನಟ್ಟು] 

ಎಡವಟ್ಟುತನ, ಎಡವಟ್ಟ ತನ (ನಾ). ಕ್ರಮ ತಪ್ಪಿದ ಸ್ಥಿತಿ; ದಡ್ಡ 
ತನ: ಆಹಾರದಲ್ಲಿ ಧಿಯಾಮಿನ್‌ ಕಡಿಮೆಯಾದರೆ ... ಎಡವಟ್ಟುತನ, 
ವ್ಯಾಕುಲತೆ, ಕಾನು ಹೆರವರಿಗಿಂತ ಕೀಳೆಂಬ ಭಾವನೆ ಮೊದಲಾದ ಲಕ್ಷಣ 
ಗಳು ಕಾಣಿಸುವುವು (ಅಡುಸಾ. ೬೧). ಎಡವಟ್ಟಿತನ: ಅವರಕೂಡ 
ಎಡವಟ್ಟಿ ತನ ಮಾಡಿದರೆ ನಡೆಯುವುದಿಲ್ಲ (ಪ್ರೇಮಾಶ್ರ. ೫). 

[ಎಡವಟ್ಟು + -ತನ] 

ಎಡವಟ್ಟುದಾರ (ನಾ). ವಕ್ರಮಾರ್ಗ; ಒರಟುದಾರಿ; ಅಡ್ಡದಾರಿ 
(ದಕ. 8). [ಎಡವಟ್ಟು + ದಾರಿ] 

ಎಡವಮುರಾರಿ (ನಾ). ೧. ಒಬ್ಬಾತನ ಹೆಸರು(?). ೨. ಕೆಳದಿ 
ರಾಜರ ಒಂದು ಬಿರುದು: ಎಡವಮುರಾರಿ ಕೋಟಿ ಕೋಳಾಹಳ (ಎಕ. 
vill, ತೀರ್ಥಹ. ೯೭-೬; 1615); ಶ್ರೀಮದ್ದೆಡವಮುರಾರಿ ಕೊಟಿ 
ಕೊೋಳಾಹಳ ವಿಶುದ್ಧ ವೈದಿಕಾದ್ವೈತ ಸಿದ್ಧಾಂತ ಪ್ರತಿಸ್ಟಾಪಕ (ಮೈ ಆರಿ. 
೧೯೩೩, ೨೮-೯; 1630); ಶ್ರೀಮದ್ದೆಡವಮುರಾರಿ ಕೋಟಿ ಕೋಳಾಹಲ 
ವಿಶುದ್ಧನೈದಿಕಾದ್ವೈತ ಸಿದ್ಧಾಂತ ಪ್ರತಿಷ್ಠಾಸಕ (ಮೈ ಆರಿ. ೧೯೪೪, ೪೭-೮; 
1642) ; ಎಡವಮುರಾರಿಯೆಂಬದಟಿರಂ ಮುರಿದೇರ್ದವರಿರ್ಪ್ಪ ಕೋಂಟಿ 
ಗೊಂಡೆಡವಮುರಾರಿಯೆಂಬ ಬಿರುದಂ ಪಡೆದೊಸ್ಪಿದನಾ ನರಾಧಿಪಂ 
(ಕೆಳನ್ಫ. ೨-೨೪). [ಎಡವ, ? + ಮುರಾರಿ] 


[4 


ಎಡನಯ್ಯ 


ಎಡವಯ್ಯ (ನಾ). ಒಬ್ಬಾತನ ಹೆಸರು : ಎಡವಯ್ಯ ಪೆಣ್ಣಿರುಡೆಯು 

ಟ್ಟುವಲ್ಲಿ ಕಾದು ಸತ್ತಂ (ಎಕ. ೩11, ಶಿರಾ. ೪೩-೧ ; ಇಸು. 1000). 
'[ಎಡವ್ಯ + ಅಯ್ಯ] 

ಎಡವರ (ನಾ). ಕಳೆದು ಹೋಗುವುದು; ತಪ್ಪಿಹೋಗುವುದು (?): 
"ಯಾ ಮಠದ ಧರ್ಮಕೆ... ಬರಸಿ ಕೊಟ್ಟ ನಿರೂಪಪುಯೆಡವರವಾದ್ದ 
ರಿಂದ (ಮೈಆರಿ. ೧೯೪೩, ೪೩-೧೪; 1708); ರಾಧೆಯೆಂಬಳುಂ ತೆರಳಿ 
ಘಳಿಗೆ ನಾಲ್ಕಾಯಿತೀಗಳೂ ದೊರಕಲಿಲ್ಲವೆ ನಿಮಗೆ ಪಥದೊಳೂ ದಾರಿ 
ಯೆಡವರವಾಯ್ತು ನಿಮ್ಮಲೀ (ಡಂದ್ರಾವ. ೨೧); ಕೈಚೀಲ ಎಡವರವಾ 
ಗಿದೆ (ರೂಢಿ). [ಎಡೆ? * ಬರ (ಆ ಬಜ)] 

ಎಡವರಿದೇವ (ನಾ). ಒಬ್ಬಾತನ ಹೆಸರು: ಎರಡನೆಯ ಸತ್ಕಾಶ್ರಯಂ 
ಮಂಗಳಾರ್ಣ್ಣವಂ ಎಡವರಿದೇವಂ ಆದಿತ್ಯ ವರ್ಮ (ಸೌ ಇಇ, xX, 
೧೯-೧೨ ; 1015). [ಎಡವರ್ಯಿ + ದೇವ]: 

ಎಡನರಿಸು (ಕ್ರಿ). ಎಡವು; ಮುಗ್ಗರಿಸು: ಇಂಗ್ಲೀಷಿನಲ್ಲಾದರೆ 
ಒಂದೊಂದುವೇಳೆ ತಡವರಿಸಬಹುದು ಎಡವರಿಸಬಹುದು (ಬಂಕಿಮ. ೩೪). 

[ಎಡವರ್ಕಿ + -ಸು] | 

ಎಡವಾಯ್‌ (ಕ್ರಿ). ಪ್ರತಿಕೂಲವಾಗಿ ಬದುಕು; ವಿರೋಧಿಸು; 
ಅಡ್ಡಿ ಮಾಡು ; ವಿ ಕನಿಲೆಯುಂ ಪಾರ್ವರುಮಂ 
ಕೊನ್ನೆ ಪಾಪಮಕ್ಕೆ ಇದಕೆಡವಟ್ಟ ನುಮಾ ಪಾಪದಿ ಅಧೋ ೬೫x ಡೆಹಿನ್‌ 
(ಎಕ. 111, ಮಳವ. ೮೭-೧೩ ; 740). [ಎಡ + ಬಾಟ್‌] | 

ಎಡನಿಕೆ (ನಾ). ಎಡವುವುದು; ತಪ್ಪುವುದು: ಯುವರಾಜರದು ಹುಡುಗ |20 
ಬುದ್ಧಿಯ ಎಡವಿಕೆಯೆಂದೇ ಹೇಳುವ. ಆದರೆ ಆ ಎಡವಿಕೆಗೆ ಈ ಅಂತ 
ಶೃತ್ರುಗಳೇ ಕಾರಣ (ವೀರಬಂ. ೧೬). 

[ಎಡವು (ಆ ಎಡಪು) + -ಇಕೆ] 

ಎಡವು "ಎಡಪು' ನೋ. 

ಎಡವುಗಲ್ಲು "ಎಡಹುಗಲ್ಲು' ನೋ. 

ಎಡವೆಗಲ್‌ (ನಾ). ಎಡಭಾಗದ ಹೆಗಲು; ಎಡಭುಜ : ಪೊನ್ನ ಬತ್ತ | 
ಳಿಕೆಯಂ ಬೆನ್ನೊಳ್‌ ತಳೆದು ತರಕಸಮನೆಡವೆಗಲೊಳ್‌" ತೊ ಡರ್ಚಿ೯ 
(ರಾಜಕೇ. ೬-೧೧ ವ); ಏರಿಸಿದ ಪದವಿಲ್ಲಳನ್ನು ಎಡವೆಗಲ್ಲಳಿಂದುಗಿದು 
(ಮಂತ್ರಶ. ೧೪೬-೧೬). [ಎಡ + ಪೆಗಲ್‌] 

ಎಡವೊರಜೆ (ನಾ). ಎಡಭಾಗದ ಹಗ್ಗ: 
ಬೆನ್ನಿನ ಮಿಳಿಯ ಜಾಳಿಗೆವೊರಜೆ ತಳಸಂಕಲೆಯ ತೊಡರಂಕಣಿಯ ಕೊಂ 
ಡೆಯ ಪಳ್ಳ ಗಂಟಿಗಳ (ಕುವ್ಯಾದ್ರೋ- ೩-೨) ; ಮೊಗವಡಂ ಬಲವೊರಜೆ 
ಯೆಡಪೊರಜೆ ಬಲಿದರಂಚಿಗೆಯೆಸೆಯೆ (ಸೌಂದಪು. ೧೨-೧೯). 

[ಎಡ, + ಪೊರಜೆ] 

ಎಡಸಂಸಾರ (ನಾ). ಸೂಳೆಯನ್ನು ಇಟ್ಟುಕೊಂಡು ಮಾಡುವ [55 

ಸಂಸಾರ: ಎಡಸಂಸಾರ ದೂರವಿರುವುದೇ ಚಂದ (ದೇವಹೆಂ. ೮೬). 
[ಎಡ + ಸಂಸಾರ] 

ಎಡಸಲಿಗೆ (ನಾ). ಎಡಗಡೆ (7): ಮನೆ ಮನೆಕಾಉ ಅಂಗೋಡು 
-ಆಂಗಸಸಿ ನೀರುದಾರಿ ಮತ್ತಂ ಎಡಸಲಿಗೆಯ ಬಾಳಿಂಗೆ ಗಡಿ ಮುಡಲು 

1435). [ಎಡ? + ಸಲಿಗೆ] 40 


0 


ನ 


5 


(ಕಣ. 7, ೫೫-೧೬; 


ಎಡಸಾಗು (ಕ್ರಿ). ಎಡಕ್ಕೆ ಸಾಗು, ಹೋಗು: ಹರಿಯದಿರು ವಿನಯ | | 


ಗಳಿಗಪಯಶಕ್ಕೆ ಡಸಾಗು ವಿರತಿದಳೆಯಹಮೆಂಬುದುಳಿಯಾತ್ಮನಿದೈೆಗೊಲಿ 
(ಕೈಕವ, ೩-೨-೪). [ಎಡ + ಸಾಗು] < 
ಎಡಸು (ನಾ). ಎಡಚು : ದಾರಿಗೆ ಹತ್ತೆಂಟು ಬಾರು ಎಡಸಾಗಿರುವ.... 
ದೊಡ್ಡ ಪೊದೆಯಲ್ಲಿ ಹೊಕ್ಕೊಂಡನು (ಕಥಾಮಂ. ೧೮). 45 
[ಎಡ + -ಸ್ಕು] 


೧೦೫೫ 


ಎಡಹೊತ್ತು 


ಎಡಸುತ್ತು (ನಾ). ಎಡಕ್ಕೆ ತಿರುಗಿರುವುದು, ಬಾಗಿರುವ ಸ್ಥಿತಿ: 


. ಓಂದು ಕೊನೆಯಲ್ಲಿ ಎಡಸುತ್ತುಗಳೂ ಮತ್ತೊಂದು ಕೊನೆಯಲ್ಲಿ ಬಲ 
ಸುತ್ತುಗಳೂ ಒಂದರೆಲ್ಲೇ' ಇರುವ ಉದ್ದ $ರೆಪುಪಟ್ಟ (sleeve. nut, 
ಇಂಕನಿ). [ಎಡ್ಕ + ಸುತು 2] 


5 WE ಎಡಗೈಯವನು; ವಾಮಾಚಾರದವನು ; ನೀಚ; 


ಅಲ್ಪ; ಕುದ್ರ: ಎಡಹಂಚ ದೈವದೊಳು ತೊಡರು ಮರುಳಾದಂಗೆ 
ಕೆಡುವ ಮುಟ್ಟುವ ಸಾವರೊಡನೆ ಲಘುವಾದಂಗೆ (ವಾಗೀರ. ದೇ. 3೩೬೦-೯). 
ಅಜ್‌ದಜಕಿಜು ಪಾರ್ವ ಹರಿ ನೆಜಕೆ ದೈವವೆಂದೆಕಟಿವುಆ? ನಂಬಿ ಯೆಡಹಂಚ 
ನಾಗಿ ಕೆಟ್ಟ (ಸಾನಂಡ. ೨-೧೧೯) ; ಕುಂದಆ್‌ಯದಿರ್ಪ ಲೋಚಿನ ನೀಚರು 


"ಗಳು ಕಿನಿಸಿಂದೆ ಬೊಟ್ಟನ ಭ್ರಸ್ಟರುಗಳು ಹಾವಸೆವಲ್ಲ ಹಂದಿಗಳು ಮಲಧಾರಿ 


ಗಳು ವೇದಬಾಹಿರರು'ಕುಂಚಗಳಯೆಡೆ[ಡ3 ಹಂಚರು (ಸಿದ್ಧೇಪು. ೭-೬). 
[ಎಡ * ಹಂಚ. £ ಹಂಚ ೮ ಪ್ರಾ. ಹಚ್ಚ ವ ಸೆಂ. ಹಸ್ತ) 


ಎಡಹಿಸು "ಎಡಂಪಿಸು' ನೋ. 
ಎಡಹ್ಮು "ಎಡಪು? ನೋ. 
ಎಡಹ್ಮು (ನಾ). ೧. ಎಡಹುವಿಕೆ; ಮುಗ್ಗರಿಸುವಿಕೆ.;, ತಡೆದುದೀತನ 


ಮನದ ಸಂಶಯದೆಡಹು ಕರಸೇಂದ್ರಿಯದ ಬುದ್ಧಿಯ ಕಡುಹು ಕೈಗುಂದಿ 
ದುದು (ತೊರರಾ. ೫-೨-೭೭) ; ಆಗುಳಿಕೆಯಲಿ ಸೀನಿನಲಿ ನಡೆವಾಗ ನುಡಿ 
ವಾಗಳಲಸಿಕೆಗಳಲಿ ತಾಗುಗಳೆಲೆಡಹುಗಳಲೆಚ್ಚರಿಕೆಯಲಿ ಮಜನೆಯೆಲಿ 
(ತೊರರಾ. ೫-೩-೪೪). ೨. ತಪ್ಪು; ದೋಷ: ಸದ್ಭಕ್ತರ್‌ ಲಾಲಿಪು 
ದೋವುವುದೆನ್ನೀ ಕಾವ್ಯ ದೊಳಿನಿತೆಡಹಿರಲನಿತಂ ಕಳೆದು (ಉದ್ಭದೆೇ 
೧-೩೩); ಉಸಿರಿದ ಕೃತಿಯೊಳು ಮಜಕಿದೆಡಹಿರೆ ತಿದ್ದಿ ಜಸವ ಮೆಜಕೆವುದು 
ಕೋವಿದರು (ಕಂನವಿ. ೧-೧೫). [ಆ ಎಡಫು] 


ಎಡಹುಗಲ್ಲು, ಎಡವುಗಲ್ಲು (ನಾ). ಕಾಲಿಗೆ ತಗುಲಿ ಮುಗ್ಗರಿಸು 


ವಂತೆ ಮಾಡುವ ಕಲ್ಲು: ಮುಳ್ಳುಮರದ ಬೇರೆಡೆಹುಗಲ್ಲುಗಳಿಂದ ನಿಲ್ಲ 
ದೊಪ್ಪಿದುದು ಕಾಂತಾರ (ಕಂ ನವಿ. ೧೮-೪೩); ದಾರಿಯೆಡಹುಗಲ್ಲು 


`ನೀರೊಳಗಣ ನಕ್ರವಾರವೆಗಳ ಮುಳ್ಳಿನಂತೆ ವಾರಾಂಗನೆಯರೆ ಕೇರಿಗಳು 


(ಕವಿಚ.` 1), ೪೧೩ ರುಕ್ಮಾಂಗದ ಚರಿತ್ರೆ). ಎಡವುಗಲ್ಲು : ದಾರಿಯಲ್ಲಿ 
ಎಡವೊಗಲ್ಲಿದೆ ಜೋಕೆ (ರೂಢಿ). 
[ಎಡಹು (ಆ ಎಡಪು) * ಕಲ್ಲು (ಆ ಕಲ್ಯ್‌)) 


ಬಲವೊರಜಿ ಎಡವೊರಜೆ |1| ಎಡಹುಗುಳ್ಳಿ (ನಾ). ಎಡವಿ ಬೀಳುವ ಕುಣಿ, ಹಳ್ಳ; ವಿಘ್ನ: 


ಎಡಹುಗುಳಿಗಳ ದಾಂಟಿ ಬರಬರ ಲಿಂಗೈಕ್ಕನೆನಿಸುವೆನಯ್ಯಾ (ಬಸವ. 
[ಎಡಹ್ಕು (ಆ ಎಡಪು) * ಕುಳಿ (೮ ಕು)] 


೮೯೨). 


ಎಡಹುಗುಳ್ಳಿ (ನಾ). ಎಡವುವುದೇ ಶೀಲವಾಗಿ ಉಳ್ಳವನು: ಮೌನ 


ಸುವ್ರತ ಜಪವಿಧಾನ ಲಿಂಗಾರ್ಚನಾ ಧ್ಯಾನವೇನುಂಟಾದ ಸತ್ಯರ್ಮಮಂ 
ಆನೊಸೆದು ಮಾಡಲೈ ತಾನೆಡಹುಗುಳಿಯಾಗಿ Wk ಹಟ 
ತಿರ್ಪುದು (ಮನೋವಿ. ಚಿ 

[ಎಡಹು, (ಆ ಎಡಪು) + -ಕುಳ್ಳಿ) 


ಎಡಹುದಲೆ (ನಾ). ೧. ಕಾಲಿಗೆ ಸಿಕ್ಕಿ ಎಡವುವಂತ್ಲೆ ಮಾಡುವ 
` ವಸ್ತು: 


`ಎಡಹುದಲೆಗಳ ದಾಂಟಿ' ರಕುತದ ಮಡುವಿನಲಿ ಗದೆಯೂಜಕಿ 
ನೆಲೆಗಳ ಪಣೆದು ಕಂಪಿಸಿ (ಕುವ್ಯಾಗ. ೩-೯). ೨. ಎಡವುವಿಕೆ. 
[ಎಡಹು, (ಆ ಎಡಪು) * -ದಲೆ,] 


ಎಡಹುಹ (ನಾ). ಎಡವುವಿಕೆ ಜಾರುವಿಕೆ: (ನಾಟಕಾ ಕಿ). 


[ಎಡಹ್ಮು (ಆ ಎಡಪು) + -ಹ್ಯ) 


ಎಡಹೊತ್ತು (ನಾ). ಸಮಯವಲ್ಲದ ಸಮಯ; ಆಕಾಲ: ಈಗಳೀ 


ರಾತ್ರಿಯ ಎಡಹೊತ್ತಿನಲ್ಲಿ ಎತ್ತಣ್ಣೆ ಸಂಚಾರ (ಮಂತ್ರಶ.-೩೧-೨೬). 
[ಎಡ್ಮ + ಹೊತ್ತು (ಆ ಪೊಟ್ಟು)] 


ಎಡಲು, ೧೦೫೬ ಎಡ್ಕೆ 

ಎಡುಗೋಲು (ನಾ): (ಕರಾ) ಆಶ್ರಯ; ಊರುಗೋಲು : ನಾನೇ 
ಅವಳಿಗೆ ಸರ್ವಸ್ವ. ಎಡುಗೋಲು. ಹೀಗಿದ್ದೂ ಅವಳನ್ನು ಬಿಟ್ಟು ಹೋಗು 
ವುದೇ ? (ನಿರ್ದೋಷಿ. ೧೭). ' (ಎಡ್ಕು * ಕೋಲ್ಕು (೮. ಕೋಲ್‌,)] 

ಎಡುನಾರಿಗೆಬೇರು (ನಾ). ಒಂದು ಬಗೆಯ ಗಿಡಮೂಲಿಕೆ: 
ಬಾವಿಗೆ: - ಎಡುನಾರಿಗೆಬೇರಿನ ತಿಗುಡಂ ಎಣ್ಣೆಯಭ್ಲ್ನಟ್ಟು ತೊಡೆಯಲು 
ಗುಣ (ವಿವೈವಿ, ೭೭). [ಎಡುನಾರಿಗೆ? * ಬೇರು) '` 

ಎಡುಪು (ನಾ). [ಸಂಗೀತ] ಹಾಡು ಆರಂಭವಾಗುವ ಕಾಲ, ತಾಳ; 
ಆರಂಭವಾಗುವ ಕಾಲ - ಇವೆರಡರ ಹೋಲಿಕೆ: ಇದರ ಪೂರ್ಣ: 
ಪ್ರಕಾಶನಕ್ಕಾಗಿಯೇ ಕೃತಿ, ಎಲ್ಲಾ ವಿಧವಾದ ಎಡುಪು (ಗ್ರಹ) ಗಳನ್ನೂ 
ಉಪಯೋಗಿಸಿಕೊಂಡಿರುವುದೇ ಅಲ್ಲದೆ... ಸಂಗತಿಗಳ ನ್ನೂ ಒಳ 
ಗೊಂಡಿದೆ (ಸಂಗೀಡ. ೭೫). ಐ ಇದು ನಾಲ್ಕು ವಿಧಗಳು. ಅತೀತ, 
ಅನುಗತ, ಸಮ, ವಿಷಮ. [?. 1 ತಮಿ. ಎಡುಪ್ಪ] 

ಎಡೆ (ಕ್ರಿ). ೧. (ಸಿಪ್ಪೆಯನ್ನು) ಸುಲಿ; ತೆಗೆ: ತುಪ್ಪಾ ಕಾಸಿನ್ನಿ ಕಿತ್ತಲೆ 
ಹಣ್ಣು ಎಡೆದಿವ್ನಿ (ಹಳ್ಳಿ ಬಾ..೧೬); ಅವರೆಕಾಯನ್ನು ಎಡೆ (ರೂಢಿ). 
೨. ಬಿಚ್ಚಿ ತೋರು; ; ಸ್ಪಷ್ಟವಾಗಿ ಕಾಣು: ಶಾಸ್ತ್ರಿ ಗಳಲ್ಲಿ ಬೇಕಾದಷ್ಟು 
ಸಂಪತ್ತು ನ ತಟೇಕೆಂದು ಶಾಲಬ್ಬೆಯ ಕಣ್ಣಿಗೆ` ಎಡೆದಡ್ದು (ಹೊಸಕಿ ಬ 

[ದೇ. ॥ ತಮಿ. ಇಡ] 
ಎಡೆ (ಕ್ರಿ). ಸಾಧ್ಯವಾಗು. 
ಎಡೆಯ - ಅಸಾಧ್ಯ: ಇಂತದ್ವಿತೀಯ ಕೌಶಲಮಿನ್ನು ಮೆನಗೆಡೆಯ 

(ಹೆಬ್ಬೆರ. ೨೬-೧೧) ; ಕೆಲಸವನ್ನೆಸಗಲೆಸಗಿದ ಕೆಡುಕೆ ಕೊನೆಗದಕೆ ಮುಳು 
ವಹುದು ಇದರೊಳಿಬ್ಬಗೆ ಎಡೆಯ (ಹೆಬ್ಬೆರ. ೩೪-೧೪). [?] 

ಎಡ್ಕೆ (ನಾ). ೧. ಪ್ರ ದೇಶ; ಸ್ಥಳ; ಜಾಗ: ಎರೆ ಪುಲಿಗೆಚೆಯಾ 
ಕೋಯಿಲ್ಲೊಡಾ [A ಇಪ್ಪತ್ತು ಗಣ್ಣು ಗಂ(ಎಳೆ. 1೪, ನಾಗಮಂ. ೮೫-೬೮ ; 
776) ; ಕಂದಮುಮಮಳಿನವೈತ್ತೆ ಮುನೊಂದೊಳಿದೆಡೆಗೊಂದು "ಜಾತಿ 
ಜಾಣೆಸೆಯೆ (ಕ ವಿ ರಾ. ೧-೩೪); ದಕ್ಷಿಣಸಮುದ್ರದ ತಡಿವಿಡಿದು ಬಂದು 
ರಾಮಚಂದ್ರಂ ವಿಹರಿಸಿದೆಡೆಗಳಂ ನೋಡಿ (ಪಂಪಭಾ. ೪-೧೮ವ); 
ನಾಯ್ವುಗದೆಡೆಯೆಲ್ಲಮಂ ಪುಗಿಸಿ (ಸುಕುಮಾ. ೨-೬೩) ; ಇವು ವರ್ಣಾ 


ಎಡಲ್ಲು (ಕ್ರಿ). ೧. ಅಡ್ಡವಾಗಿರು; ಅಡ್ಡಿಯಾಗಿರು; ಪ್ರತಿಭಟಿಸು; 
` ವಿರೋಧಿಸು: “ಎಡಜು - ವಕ್ರಭಾವೇ, ದಾರಿದ್ರ್ಯೇ ಚ (ಶಮಧಾ); 
“ವಕ್ರಭಾವದೊಳು ದಾರಿದ್ರ್ಯದೊಳೆಡಣು '' (ಶಬ್ದಮಂ. ೧೦೬) ; ಎಡಜಕಿ 
ದೊಡೆನ್ನರೊಳಂ ಮಲ್ಲನೊರ್ವ ವಲ್ಲಲನೆಂಬೆಂ (ಪಂಪಭಾ. ೮-೫೪); ಎಲೆಲೇ 
ಮಾಜಲ್‌ ಕಡಂಗಲ್‌ ತೊಡರಲೆಡಣಲೊಟ್ಟಿ ಯ್ಸಲುಕ್ಕಲ್‌ ಪಳಂಚಲ್‌ | 5 
ಪೊಳೆಸಿಂ. ಮಾಚಾಂತು ಕಾದಲ್‌ (ಎಇ. 2೭೫1, ೭೧-೨೨ ; 1074); 
ನಡೆದಾತನ ಮೇಲೆ ಭೀಮಕೋಪಂ ತನಗಾಂತೆಡಜಕದರನಿಕ್ಸಿ (ನ ಮಿ ಪು. 
೩-೩೦) ; ಇಂತುಅದಿಜಿದೈ ದೇಶಮನೆಂತೀಶಾದೇಶಮಂ ಸಮುಲ್ಲಂಭಸಿ 
ಯೆಂತಂತೆನ್ನೊಳೆಡಜಕ ನುಡಿದಂತಂತೆ ರಣಾಂಗಣದೊಳೊಡ್ಡಿ ನಿಲ್‌ ನಿರ್ಭ 
ಯಿದಿಂ (ಪಾರ್ಶ್ವಪು. ೨-೮೬) ; ಎಡಜಕಿದರೆನಟ್ಟ ಮೋದುವ ಪಡಿಯಣ |10 
ಗಟ್ಟಗೆಗಳ್‌' (ಶಮದ. ೮ ಪ್ರಯೋ) ; ಎಡಜಕಿದನೋ ಅವನ ನೊಸಲಕ್ಕರಂ 
ತೊಡೆದುದು (ಶಬ್ದಾನು. ೪೪ ಪ್ರಯೋ). ೨. ತೊಂದರೆಮಾಡು ; ಕಷ್ಟ 
ಪಡಿಸು : ಬೆಡಂಗನಾಳ್ಳು ಕಳ್ಳೆ ಡಜದೆ ಪೆಂಡವಾಸದ ವಿಳಾಸದ ಸೂಳೆಯ 
ಕೊಪ್ಪಿ ತೋಜಕಿದರ್‌ (ಸಂಸಭಾ. ೯-೧೦೩); ಕಡುಗಾಡಿ ನಾಡೆಯುಂ 
ಕಣ್ಣೆಡಟಕಿ: [ಪಾಠಾಂ. ಕೆಡದೆ, ಕೆದಆ?] ಮನಂ ಬೆರ್ಚೆ (ಕಾವ್ಯಾವ. ೨೦೦). |15 
೩. ಅನುಮಾನಪಡು; ಸಂಕೋಚಪಡು (?) : ನಿರಂತರಂ ಕಡಿಕಡಿ 
ದಿತ್ತ ಪೊ(ನೈೆ] ಬುಧ ಮಾಗಧ ವಂದಿಜನಕ್ಕೆ ಕೊಟ್ಟಿ ಕೋ(ಡೆ]ಡಜದೆ 
ಬೇಡಿ(ಮೋ)ಡಿಮಿದು ಚಾಗದ ಬೀರದ ನಾತು ಸರಾ (ಪಂಪಭಾ. 
೧೨೯೯). [ದೇ. ॥ ತಮಿ. ಮಲ. ಇಡಜು, 
ಎಡಲ್ಲಿ (ನಾ). ವಕ್ರತೆ (೪). [೮ ಎಡಣ್ಯು] 20 
ಎಡಜ್ಮು (ನಾ). ಬಡತನ; ದಾರಿದ್ರ್ಯ; ನಿರ್ಗತಿಕತನ: 
“ಎಡಜು - ವಕ್ರಭಾವೇ, ದಾರಿದ್ರ್ಯೇ ಚ” (ಶಮಧಾ); “ಎಡಜಕಿಂದುಂ, 
ತವಿಲೆಂದುಂ, ದಾರಿದ್ರ್ಯಂ” (ಕಶಸಾ. ೨೯-೬೨೨); ಒಡನೆ ದರಿದ್ರರೆಲ್ಲಮಭಿ 
ಮಾನಿಗಳಪ್ಪೊ ಡಮಾಳ್ವನಿಚ್ಚೆಯಂ ನುಡಿವವರೆಲ್ಲಮಾತನೆಡಜಕೊಳ್‌' ನಿಲ 
ಲಾರ್ಪೊಡಮರ್ಥರಾಶಿಯಂ ಪಡೆವವರೆಲ್ಲಮೋಗಡಿಸದೀವೊಡಂ ... ಈ | 28 
ಯುಗಮೇಕೆ ಕನಿಸ್ಮಮಪ್ಪುದೋ (ಕಾನ್ಯಸಾ. ೪೨೩ ಶೂದ್ರಕ) ; ಎಡಜಜಕಿ 
ದೀವ ಕಲ್ಪತರುವೆಂದು ವನೀಪಕ ಕೋಟ ಸಂತಸಂಬಡೆ(ಪಂಪಭಾ.೨-೯೮); 


ತುಜು[ಗಳ ವೊರ್ಳ] ಪೆಣ್ಣುಯ್ಯಲೊಳಖುವೆಸದೊಳ್‌ ನಂಟನೆಡಜಕೊಳೂ 
ರೆಟಿವಿನೊಳಂ ತಜಿ ಸಂದು ಗಂಡುತನಮನೆ ನೆಜಪದವಂ ಗಂಡನಲ್ಲ 
ನೆಂತುಂ ಷಂಡಂ (ಗದಾಯು. ೨-೨೪); ಆಡುವ ಬೇಡುವ ಪಾಡುವ 
ನೋಡುವ ಜನಕೆಲ್ಲಮಾವ ಸೂಸುವ ಕುಡುವೀಡಾಡುವ ವಸ್ತುಗಳಿಂದೆಡ 
ಆಕೋಡುವಿನಂ ಪಿರಿದನಿತ್ತು ಬಿಯವಂಂ ಮೆಆಕೆದಳ್‌' (ಸುಕುಮಾ. ೧೦-೯೨); 
ತೊಲಗದ ಸಂಪದಂ ಸೊಬಗುಗುಂದದ ಯೌವನದೇಲಕ್ಕಿ « ೬ ೬ ಎಡಣಾ 
ಲ್ಲದ ಭೋಗಮನಾರತ ಸಮುಜ್ಜ್ವಲಮೆನಿಸಿರ್ಪುದಾ ನಿಸಧದೇಶದ ಸನ್ನುತ 
ಸಜ್ಜನರ್ಕಳಾ (ನಳಚ9. ೧೦) ; ಎಡಜು ಬಂದಡಸಿರಲು ಧೈರ್ಯಂಗೆಡು 
ವರೆ (ಕೌಶಿರಾ. ೨೯-೧೭). 

(ಡೇ. ॥ ಶಮಿ. ಇಡಲು; ತೆಲು. ಎಡರು - ದುರದೃಷ್ಟ] 
ಎಡಾರಕುಳಿ (ನಾ). ಒಂದು ಊರಿನ ಹೆಸರು: ವೋಟೂರ ವಸಿಸ್ಮ 
ಗೋತ್ರದ ಎಡಾರಕುಳಿಯ ಮಧುಸೂದನ ಭಟರ ಮಗ ವಿಷ್ಣುಭಟ್ಟೋಪಾ 
ಧ್ಯಾಯರಿಂಗೆ (ಎಇ. 2೧೭೪11, ೨೮-೪೩ ; 1256). 

[ಎಡಾರ್ಯ + ಕುಳಿ?]. 
ಎಡಿಯಣ (ನಾ). ಒಬ್ಬಾತನ ಹೆಸರು: ಎಡಿಯಣನ ತೋಂಟಿದಿಂ 
ಬಡಗಲು (ಸೌಇಇ. ೫೫, ೧೧೫-೫೪ ; 1146). 
(ಎಡಿ? * ಅಣ್ಯ (ಆ ಅಣ್ಣ್ಯ)) 
ಎಡುಕು' (ನಾ). (ಕರಾ) ಸಂದು; ಬಿರುಕು: ಬಂಡೆಯ ಎಡುಕಿನಲ್ಲಿ 
ಕಾಲು ಮರಡಿತು (ದೇವಣೆಂ. ೨೪೪). "ಇಡುಕ್ಕು' ಪರಾ. (೫) 


35 


«3 


ವೃತ್ತಿಗೆ ಸಲ್ವುವು ಸಂದುಂ ಪ್ರಾಸದೆಡೆಗೆ ಸಲ್ಲವು (ಕಮದ. ೧೯) ; ಹಸುವು 
ತನ್ನ ಎಳೆಗರುವಿನೆಡೆಗೆ ಬಂದಂತೆ ದೇವರು ನಾಮದೇವನೆಡೆಗೆ ಬಂದನು 
(ಜಗದಾ..೩೦); ಊಟವಾದಮೇಲೆ ಆಯಾ ಜಾತಿಯವರು ತಾವು 
ಕುಳಿತಿದ್ದ ಎಡೆಗಳನ್ನು ತಾವು ತಾವೇ ಚೊಕ್ಕ ಮಾಡಿ ಕೈತೊಳೆದುಕೊಂಡು 
ಬಂದು (ರಂಗಕ. ೯೧). ೨. ನಡುವೆ; ಮಧ್ಯ: ಅನ್ನೆಗಂ ಎಡೆಯೊ 
ಳರಸನ ಪುರೋಹಿತಂ ಸೋಮಶರ್ಮನೆಂಬೊಂ (ವಡ್ಡಾರಾ.' ೧೨-೩) ; 
ಎಡೆಯಲಾದ ಒಂದು ಉಡುಗೆಯನು ಟ್ಟು ಸಡಿಲಿದರೆ ಲಜ್ಜೆ (ಬಸವ. 
೬೭೫) ; ಸೈಂಧವಗಲ್ಲದಿದ್ದರೆ ಮರಣ ಪಾರ್ಥಂಗಲ್ಲದೆಡೆಯಲಿ ಪರಿಹರಿಸು 
ವುದ ಕಾಣೆವೆಂದರು ಚರರು (ಕುವ್ಯಾದ್ರೋ. ೮-೫೦). -೩. ಅವಕಾಶ; 
ಸಂದರ್ಭ: ಮನೆಗೆ ಡಡ ಮನ್ನಿಸಿ ಮನಮೊಲಿದನುವಜಿತಾ 
ದರಿಸುವುದು (ಹದಿಬ. ೪-೩೭) ; ಪತ್ರಗಳ ವಿಷಯ ಅಲ್ಲಿ ಹೋಗಲು 
ಎಡೆಇದ್ದರೆ ತಾನೆ? (ಮುಂಗಾಮು. ಚ ೪. ಆಸ್ಪದ; ಈಡು: ಮುನಿ 
ವರಿಗೆ ನಗೆಗೆಡೆಯಾಗಿ ನಿಷ್ಕಾರಣಂ ಜೀ ಕಂದ (ಹಚಕಾ. 
೧೨-೫೧) ; ಅತಿವೈದ್ಯದಿಂದ ಹೊಸರುಜಿನಕೆಡೆಯಾದೀತೊ (ಮಂಕುಕ. 
೮೭೭). ೫, ಸಮಾನ; ಸಮ: ಬಡನಡು ಬಳುಕುವ ನಡು ಮೃಣಾಳದ 
ಮಾಲೆಗೆಡೆಯಾದ ನಡು (ಕಂನವಿ. ೬-೧೧೧). ೬. ಹತ್ತಿರ; ಸಮಾಪ; 
ಸನಿಯ : ಪಲತೇಜದ ಪಜಕಿಗಳೆಡೆಯೊಳ್‌ ಬಾಜಿಸುವ ಪದಿರ ಪಜಕಿಗಳುಂ 
(ಕಾದಂಪೂ. ೪೭೪) ; ಎಡೆಕುಂಟಿ ಬಿತ್ತಿದಮೇಲೆ ಮೂರುಸಾಲು ಎಡೆಯ 
ಹೊಡೆದು (ಕೃಷಿಪ್ರ. ೪೯), 


ಎಡ್ಮೆ ಎಡೆಗಟ್ಟು 


ಎಡೆಯಾಗು - ಅವಕಾಶವಾಗು; ಆಸ್ಪದವಾಗು; ಗುರಿಯಾಗು; 
ಈಡಾಗು: ಭೂಜ್ಯವನತೊಳಾಶಿಕೆಯನಗೊಳೊಂದು ಸಂತಸಕ್ಕೆ ಡೆಯಾದೆಂ 
(ಆದಿಪು. ೪-೩೦) ; ಯೋಜನವೆರಡಜಲಿ ಫೃತತೈ ಲದುಗ್ಲಾದಿಗಳಗೆಡೆ 
ಯಾಯ್ತು (ತೊರರಾ. ೧-೭-೬) ; ಸಮಸ್ತ ನದಿಗಳ ಸಡಗರದೊಳಗೊಳ 


| ಕಡಿದು ಬಿಸುಡುವೆನೆವರೆ ತೋಳನು ವೊಡರಿಸಿದರೀ ನಮ್ಮೊಡನೆ ಸಾಕೆಜೆ 
ಕಡೆಯ ಮಾತೇಕೆ ಮಾ ನ್ಯ ರೆದಾರು ನಿಮ್ಮಂತೆ (ನಿಭಾಗ. ೩-೭-೫); 
ಕುಡುವವಂ ಕುಡುವ ಬೇಡುವರೊಳಗೆ ಕುಡೆನೆಂಬ ಬೇಡೆನೆಂಬ ಎಡೆಕಡೆ 
[ಪಾಠಾಂ, ತಡೆ]ಗಳಿಲ್ಲೆಂಬ ನಾಣ್ನು ಡಿ (ಜೈಮಿಭಾ. ೨೬-೫೨). 

ಗೊಂಡು ಮುಕ್ತಿಸ್ಥಾನಕೆಡೆಯಾಗಿಹಳು ಕಾವೇರಿ (ಕಂನವಿ. ೨-೧೯). ಎಡೆ s | (ಎಡ್ಕೆ + ಕಡ್ಮೆ] 

ಯೆಡೆ - ಅಲ್ಲಲ್ಲಿ ; ನಡುನಡುವೆ : ಎಡೆಯೆಡೆಯ ಮರಂಗಳ ತೊಟಕೆಗಳ ಎಡೆಕಾಲ “ಎಡೆಗಾಲ' ನೋ. 

ಬಾಡಂಗಳ ಪೆಸರ್ಗಳಂ ಬೆಸಗೊಳುತ್ತುಂ (ಸಂಪಭಾ. ೨-೯೭ ವ); ಮುಗಿಲ! | ಎಡೆಕಾಸು (ನಾ). ಎಡೆಯ ಜತೆಯಲ್ಲಿ ಇಡುವ ಕಾಸು; ದಕ್ಷಿಣೆಯ 

ಮುಟ್ಟುವ ಕೋಟಿಯ ತೆನೆಯೆಜೆಯೆಡೆ ಹೊಗರೆದ್ದ ದಸಿ ಮೊನೆ ಶೂಲ ಕಾಸು (೪). (ಎಡ್ಡೆ + ಕಾಸ್ಕು] 

ಎಡೆಕುಂಟಿ (ನಾ). (ಸಾಲುಗಳ ಮಧ್ಯೆ) ಹೆರಗಲು ಉಪಯೋಗಿಸುವ 

10 ಸ ಣ್ಣ ಕು ಟಿ; ಎಡೆಕುಂಟಿ ಎಂಬ ಮುಟ್ಟನ್ನು ಸಾಲುಗಳ ಮಧ್ಯೆ 
ಹೊಡೆದು ಕಳೆಯನ್ನು ಸುಲಭವಾಗಿ ತೆಗೆಯಬಹುದು (ವ್ಯವಮ. ಸ 
ಎಡೆಕುಂಟಿಯ ಬಾಯಿಗೆ ಸಿಕ್ಕದೆ ತಪ್ಪಿಸಿಕೊಂಡಿದ್ದ ಹೋಕನ್ನು ಹುಡುಕಿ 
ಹುಡುಕಿ ಕಿತ್ತು ಹಾಕುತ್ತಾನೆ (ಬೆಳುಮ. ೧೦೬). [ಎಡ್ಯೆ * ಕುಂಟೈ) 
ಎಡೆಕೂಳ್‌ (ನಾ). (ದೇವರಿಗೆ) ಎಡೆಯಾಗಿಟ್ಟ ಕೂಳು; ನೈವೇದ್ಯ 

ಕ|. (7): ಅಲ್ಲಿಗೆ ದೇಸಿಗ ಗಣದವರ್ಗಲ್ಲದೆ ಮತ್ತಾವ ಗಣದಲಾರ್ಗಂದೆಡ 
£ಡೆ] ಕೂಳಲ್ಲದೆ ತೇಜಂಬೊಂದಿಪರ್ಗಲ್ಲದದೆಂತುಂ ಬುಧಾಬ್ಮವನಕಳಹಂಸ 


| 

(ಕಂನನಿ. ೧೧-೧೩೧). 
[ದೇ.॥ ತಮಿ. ಇಡಂ; ಮಲ. ಇಡಂ, ಎಡಂ, ಏಡಂ; ಕೊಡ. 

ಏಡೆ; ತುಳು. ಇಡೆ; ತೆಲು. ಎಡ] 

ಎಡೆ (ನಾ). ೧. ನೈವೇದ್ಯ: ಭಕ್ತರು ಎಡೆಯ ತಳಿಗೆಯನ್ನು ಮೇಲ್ವಾಸಿ 
ನಿಂದ ಮುಚ್ಚಿಕೊಂಡು . . , ಬರತೊಡಗಿದರು (ಹಬ್ಬಿಬ. ೫) ; ದೇವರ 
ಎಡೆ (ae). ೨. ಚಟ ಆಹಾರ: ಬಾಡಿದ ಮೊಗಮಂ ದಯೆಯಿಂ 
ನೋಡೆ ಕರಂ ಪಸಿದೆ ಮೊಗಮನಜ್‌ದುಣಲೆಡೆಯೆಂ ಮಾಡುವರಾರ್ಹತರೆ 
ಡೆಯಂ ಮಾಡುವರುಜೆಸಾಗದಂತು ಸಮಯಿಗೆ ಲೋಗರ್‌ (ಸಮಪ. 
೪-೮೪); ಆತ್ಮ! ಜರು ತಾವೊಲಿದು ತಮ್ಮೈೈ ನೂರ್ವರೂಟಕ್ಕೆ ಡೆಗಳೊಂದಿಸಿರೆ (ಎಕ. ೪11, ಶಿವಮೊ, ೯೭-೪೧; 1113). 
(ಜೀವಂಚ. ರ ದೊನ್ನೆಯ ಹರಹಿ ಬಾಳೆಲೆ ಹಾಳೆಯೆಂ ಹಾಕಿ ಬಿನ್ನ [ಎಡ್ಮೆ * ಕೂಳ್‌ (ಆ ಕೂಯ್ಸ್‌)] 

ಣದಿ ಮಾಡಿದಾ ಚೌಕದೆಡೆಗಳ ಮುಂದೆ. . ಭೋಜನಮನಿಂತು ಮಾಡು ಎಡೆಕೆಯ್ಯಿಸು (ಕ್ರಿ). ಅವಕಾಶ ಮಾಡಿಕೊಡು (?) : ತಾಯೂರ 


po 


ತ್ತಿರ್ದರಾ ಪಾರ್ವರು (ಸಮ್ಮಕೌ. ನ ಹವ್ಯ ಮನುಂಡುಂಡು ಸವಿ |20| ಪಣಕಿಕೆಜಕಿ ಬಸವಯ್ಯ ತನ್ನ ಪರ ಏರಿಯ ಜೋಳದ ಕೆಯ್ಯ ಪಜಕೆ ಕಮ್ಬಳ 
ಗೊಂಡ ಬೋಟಕೆಯರೆತ್ತಾನುಮೊರ್ವನೀ ನಿಚ್ಚವಲಿಯೆಡೆಯಿಂ ಪುರುಳ್ಳಾ ದೆಡೆಕೆಯ್ಕಿಸಿ ಮಾರಗವುಣ್ಣ ಗಂ (ಎಕ. 111, ನಂಜನಃ ೯೭-೬; 6987). 
ಣದೆ (ರಾಮಾಶ್ವ. ೫೫-೩೦). ೩. (ಊಟಕ್ಕೆ ಬಡಿಸುವ) ಎಲೆ; ತಟ್ಟಿ: [ಎಡ್ಕೆ * ಕೆಯ್ಯಿಸು (ಆ ಕೆಯ್ದು)] 
ಅಡಿಗೆಯಾಗಿದ್ದರೆ ಮೂರು ಎಡೆಗಳನ್ನು ಸಿದ್ಧ ಪಡಿಸು (ರಾಜಾಮ. Pk ಎಡೆಕೆಕಿಗಾಲ (ನಾ). ಒಂದು ಊರಿನ ಹೆಸರು: ಎಡೆಕೆಜಕಿಗಾಲ 
ಎಡೆಮಾಡು - ಊಟಕ್ಕೆ ಬಡಿಸು; ನೈವೇದ್ಯಮಾಡು : ತಳಿಗೆಯ ಮೂಡಣ ಭಾಗದ ಮುತ್ತಾಣಯಂ (ಎಕ. 111, ನಂಜನ. ೧೩೯-೧೩ ; 915). 
ಸಿಟ್ಟು ತಮ್ಮನ ಮಲಗಿಸಿ ತೊಟ್ಟಿಲೊಳಗೆ ಎಡೆಮಾಡಿದಳೊಬ್ಬ ಳು (ಪುರಂದ. |25 [ಎಡ್ಕೆ + ಕೆಜಿ + ಕಾಲ?) 
ಜಃ ದೇವರಿಗೆ ಎಡೆಮಾಡು (ರೂಢಿ). Tn ಎಡೆಕೊಡು "ಎಡೆಗೊಡು' ನೋ. 
ಎಡ್ಕೆ (ನಾ). ಕೀಳಾಗಿರುವಿಕೆ; ಮಿಶ್ರಣ; ಅಶುದ್ಧ. "ಎಡೆಮಟ್ಟು' | | ಎಡೆಗಂಡಿ (ನಾ). ನಡುವಿನ ರಂಥ್ರ;; ಮಧ್ಯದ ತೂತು : ಕೋಟಿಯ 
ಪರಾ. [7] ತೆನೆಯೆಡೆಗಂಡಿಯೊಳ್‌ ತಲೆಯಿಟ್ಟು ನೀಟಲಿ ನೋಡುವರುಗಳ ಸೂಟಯ 
ಎಡೆ (ಅ). ಹೆಚ್ಚಾಗಿ; ಬಹಳವಾಗಿ ; ಅತಿಶಯವಾಗಿ : “ನಾಡೆ ಬಾಣಗಳಿಂದಿಟ್ಟು (ಕಂನವಿ. ೧೮-೭೬). [ಎಡ್ಕೆ * ಕಂಡ್ಮಿ) 
ಯೆಡೆಯಾವಗಂ ನೆಜಕಿ ನೀಡುಂ . . . ಅಧಿಕಾರ್ಥಂ » (ಕಮದ. ೩೦೪); |30| ಎಡೆಗಂಡಿಕೆ (ನಾ). (?); “ಮಂತ್ರವಾದಿ” (ಪಾರ್ಶ್ವಪು. ತಾಶ್ಟರ್ಯ) : 
*ಮಿಗೆಯಣಿಯರಂ ಯೆಡೆಯುಜಕಯೆನಿಪ್ಪವೆಲ್ಲಂ ವಿಲಸಿತಾಧಿಕಂ” ಚಂಡಿಕೆ ಭೃಗುಭೇತಾಳಂ ಚಂಡತೆಯಿಂ ಕೆಯ್ದುವಿಡಿದು ನಿಂದಾಂತೊಡೆ 
(ಶಬ್ದಮಂ. ೫೯) ; *ಎಡೆಯೆನಲ್‌ ಪರ್ಚಿನಿಕ್ಕು ೦” (ಕಶಕ. ೯೫). ಮಾಕೋೊಂಡು ಗೆಲಲ್ಲೆಜಕವೆಡೆಗೆಡೆಗಂಡಿಕೆಯಾ ಚಾರ್ಯನೆನಿಸಿದಂ 
[ಜೀ. ॥ ತಮಿ. ಇಡ - ನಿಸ್ತಾ ತಾತ ದೊಡ್ಡ ದಾದ] ಬಿನ್ನಣದಿಂ (ಪಾರ್ಶ್ವಘು. ೭-೧೦೦) ; ಚಂಡಿಕಾಪತಿಯ ಚಕ್ಷುವಿನುರಿಯ 
ಎಡೆ,-(ಸಪೂರೂ)-ಎಡ್ಕ. ಓ ಎಡಗಡೆ ಎಂಬ ಅರ್ಥದಲ್ಲಿ ಎಡೆ ಎಂಬ ನಂದಿಪಾ ಪ್ರಚಂಡಿಕೆಯ ಪಡೆದೆ ಪಂಚೇಷುವಿನ ಖಡ್ಗದೆಡೆಗಂಡಿಕೆಯ 
ರೂಪ ಪ್ರಯೋಗವಾಗಿರುವ ಸಮಾಸಪದಗಳಿಗೆಲ್ಲಾ ಎಡ ಎಂಬ |5| ಸಮೆದ ನಡು (ಸಮ್ಯಳೌ. ೮-೧೦). [7] 
ರೂನ ಪೂರ್ವಪದವಾಗಿ ಪ್ರಯೋಗವಾಗಿರುವೆ ಸಮಾಸಪದ | | ಎಡೆಗಜ್ಜ (ನಾ). - ಎಡೆಗೆಲಸ : ಗಿರಿಸುತೆ ಪೇಳ್ದ ಕಜ್ಜಮನೊಡರ್ಚಿದ 
ಗಳನ್ನು ನೋಡಿ. ಕೆಲ್ಲೆಡೆಯೊಳ್‌ 'ಸುರಾಂಗನೋತ್ಯೆರಮಿರದಲ್ಲಿಗಲ್ಲಿ ಗೆಡೆಗಜ್ಜಮನುಜ್ಞುಗಿ 
ಎಡೆಕೆಟ್ಟು, (ಕ್ರಿ). (?); “ಮಧ್ಯಂತರದಲ್ಲಿ ಬಂಧಿಸು” (ಶಿವಗೀ. ಸಿತ್ತು (ವೃಷನಿ. ೫-೮೦). [ಎಡ್ಕೆ + ಕಜ್ಜ] 
೫. ಬಳಸಿ ಬ್ರಹ್ಮಚಾರಿಗಳು ಉಂಡು ಉಪವಾಸಿಗಳು ಎಡೆಕಟ್ಟ ಎಡೆಗಟ್ಟು (ನಾ). ೧. ಒಳನಿಯಮ; ಕಟ್ಟುಪಾಡು; “ಭೇದ” 
ಕಡೆ ಕಂಠಣಿಸದ ಸಮಹಿತ ಸಾಧ್ಯರು (ಶಿವಗೀ. ೮೧-೩೯೬). 40| (ಪಂರಾಮಾ. ಕೋಶ): ಭರತಂಗೀವುದು ವಸುಮತಿ ಯನೆಮ್ಮೊಳೆಡೆ 
[ಎಡ್ಕೆ * ಕೆಟ್ಟು] ಗಟ್ಟುಂಟೀ(ಪಂರಾಮಾ. ೬-೧೧೯); ಪರಿವ ಮನಕ್ಕೆ ಪಗ್ಗಮಿಲ್ಲಂ ನೋಡುವ 
ಎಡೆಕಟ್ಟು (ನಾ). (?); “ಮದ್ದಳೆಯ ಮಧ್ಯಭಾಗದಲ್ಲಿ ಹುಟ್ಟುವ ಕಣ್ಣಳ್ಳಿಡೆಗಟ್ಟಿಲ್ಲಂ [ಪಾಠಾಂ. ಗಟ್ಟಿ ಯಿ ಬ್ಲ) (ಅನಂತ. ೧೧-೩೨ ವ); 
ನಾದ 9 ಪ್ರಭಣ್ಣ) : ಎಡೆಕಟ್ಟು ಕಡೆಕಟ್ಟು ಜತಿಗಳುಪ್ಪರ ಜತಿ ಜತ ಕುಡೆ ಮುದ್ರಿಕೆಯಂ ನಮಗಿನ್ನೆಡೆಗಟ್ಟೀಕೀ ಭವಕ್ಕೆ (ಮಹಾನೇ. ೩-೧೨೬). 
ಪಹರಣವಾದಿಯಾದ ಶಬ್ದ ಗಳು (ರೇವಣ. ೩-೪೨). [ಎತ್ಕಿ + ಕಟ್ಟು] ೨. ಕ್ಲುಪ್ತ ಪ್ರೃವಾದ ಜಾಗ; ನಿಶ್ಚಿತವಾದ ಸ್ಥಳ: ಪನ್ನೀರ ಕೊಪ್ಪರಿಗೆ 
ಎಡೆಕಡೆ (ನಾ).' ನಡುವೆ ಕೊನೆ; ಗೊತ್ತುಗುರಿ (?): ಇಂದು ತನ್ನ |45 ದೋಣಿಗಳಾ ಕೇರಿಕೇರಿಯೊಳೆಡೆಗಟ್ಟ ನೊಳಿಡೆ ಪರಿವಾರ ವಸಂತವಾಡಿದುದು 
ಕೃತಾರ್ಥತನಕೇನೆಂದರೆಡೆಕಡೆಯುಂಟಿ ಶರಣಾಗು (ನಿಭಾಗ. ೩-೯-೬೨) ; (ಭರಚ, ೫೦-೨೮). ೩. ಸಣ್ಣ ಕಟ್ಟೆ (9). [ಎಡ್ಕೆ + ಕಟ್ಟು] 
67 


ಆ 


ನಡೆಗಟ್ಟುಗೆಯ್‌ 


ಎಡೆಗಟ್ಟು ಗೆಯ್‌ (ಕ್ರಿ). ಭೇದವ ನ್ನು ಮಾಡು ; ಭೇದವೆಣಿಸು : 
ಕೊಟ್ಟು: ಕೊಂಡನ್ಯ ರು ಹೊಸತಾಗಿ ಬೀಯಗನಟ್ಟಿಗೆ ಬರುತಿರ್ದರೀಗ 
ಹುಟ್ಟು, ದೀಯಗರಲ್ಲೆ ನೀನಡಜಕೊಳಗೆಡೆಗಟ್ಟು ಗೆಯ ನ 
(ಭೂ. ೩೩-೫೬) [ಎಡೆಗಟ್ಟು + ಗೆಯ (< ತೆಯ್‌,)]. 

ಎಡೆಗಟ್ಟಿ (ನಾ). ಸಣ್ಣ ಕಟ್ಟಿ (8). [ಎಡ್ಕೆ * ಕಟ್ಟಿ,] 

ಎಡೆಗಡಿ (ಕ್ರಿ). ನಡುವೆ, ಕತ್ತರಿಸು, ಭೇದಿಸು: 'ಮೂಢ ಫಢ 
ಹೋಗೆನುತ ಫಲುಗುಣಂ ತೆಗೆದೆಚ್ಚನಾತನ ವರೂಥ ಹಯ ಸಾರಧಿಗಳೆ 
[ಪಾಠಾಂ. ಳ]ಡೆಗೆಡಿದನು (ಜೈಮಿಭಾ. ೨೫-೩೩) [ಎಡ್ಯೆ * ಕಡಿ] 

ಎಡೆಗಣೆ (ನಾ). ನಡುವೆ ಬರುವ ಜಾಣ; ಎದುರು ಬಾಣ: ಕತ್ತರಿಸು 
ವೆಡೆಗಣೆಗಳಂ ಮಾಜ ನಡುನೆಡೆಯನುತ್ತರಿಸಿ ಕೋಲತ್ತಲಡಗಿತವನಿ 
ಯೊಳಾಗ (ಜೈಮಿಭಾ. ೧೨-೩೯). [ಎಡ್ಕೆ + ಕಣಿ) 

ಎಡೆಗಲಸು "ಎಡೆಗಲಿಸು' ನೋ. 

ಎಡೆಗಲಿಸು, ಎಡೆಗಲಸು (ಕ್ರಿ). ನಡುವೆ ಸೇರಿಸು; ಬೆರೆ: ಗಾಳಿಯ 
ನೆಡೆಗಲಿಸಿದುದು [ಪಾಠಾಂ. ನೆಲೆಗೆಡಿಸುವೆನೆ] ವಿನೀಳಘನಾಘನಮನಳಜಕಿ 
ಪಜಕಿದುದು ಮುಕ್ತಾಜಾಳ ಪರಿಲಂಬಿ. . . ವಿಮಾನಂ (ಆದಿಪು. ೪-೮೫) ; 
ಶರದದ ನಿಟಿಮುಗಿಲ ತುಜುಗಲನೆಡೆಗಲಿ [ಪಾಠಾಂ.ಲ] ಸಿದ ವಿದಾ ಧರಿಯ 
ಪರಿಯನನುಕರಿಸೆ (ಚಂದ್ರು. ೬-೬೩ ವ); ಎಡಬಲದೊಳಗೆಡ(ಡೆ) ಗಳಿ 
ಸಿದಬಲೆಯರ ನಡುವೆ ನರೇಂದ್ರಲಲಾಮಂ (ಜಯಕಾ. ೧೨-೧೨) , ಬಂದು 
ಬಳಿಕೆಡ£ಡೆ]ಗಲಿಸಿ ನಿಂದು (ವೀಕೈಪು. ೩-೧೫-೩೪). ಎಡೆಗಲಸು: 
ಮುನ್ನಂ ಸೀಳುತ್ತಿರ್ದುಟ್‌ ದ ಪಲಗೆಗಳೆರಡುಮನೆಡ£ಡೆ]ಗಲಸಿರ್ದು 
(ಸಂಚತಂ. ೩೦-೭); ಕೆಡೆಮುಟ್ಟ ಕರ್ಮಮುಮಸೊಡೆಮುಟ್ಟ ಬೊಮ್ಮು 
ಮುಮನೆಡೆಗಲಿಸಿ ದಾಂಟಿ ಸಂಸ್ಕೃತಿ ಜಲಧಿಯಂ (ಸಾನಂಚ. ೧-೪೦); ಪಡಿ 
ತಳಿಸಿ ಸಹದೇವ ನಕುಲರನೆಡೆಗಲಸಿತರ್ಜುನನ ರಥ (ಕುವ್ಯಾಶ. ೨-೨೩); 
ಭೂತಕದಂಬಪತಿಗಳು ತಮತಮಗೆ ನೆರೆದಂಬಿಕೆಯನೆಡ£ಡೆ] ಗಲಿಸಿ ನಡೆ 
ದುದು ಕೂಡೆ ಸಂದಣಿಸಿ (ನಿಭಾಗ. ೪-೧-೩೬) ; ಒಡನೆ ಕೈವಾರಿಸುವ 
ವಂದಿಗಳೆಡೆಗಲಸಲಾ ರಾಕ್ಷಸಾಧಿಪ.., ನಡೆತಂದ (ನಿಭಾಗ. ೯-೧೦-೩೫). 

[ಎಡ್ಕೆ + ಕಲಿಸ್ಕು (ಆ ಕಲಸ್ಸು)] 

ಎಡೆಗಣ!ೆ (ನಾ). ಮಧ್ಯದ ಮಚ್ಚಿ ; ನಡುವಿನ ಕಲೆ: ಪೊಡೆಯಲರನ 
ಪಾದದ ಪಜ್ಜೆಯೊೋ ಎನೆ ಯೆಡೆಗಣ್‌ ಯೆಸೆದುದಾ ಶಶಿಗೆ (ಶ್ರೀಪಾಲ. 
೬-೧೮). [ಎಡ್ಕೆ * ಕಣಕ್ಕಿ] 

ಎಡೆಗಾಣ್‌ (ಕ್ರಿ ಕಿ). ಸ್ಥಳವನ್ನು ಕಾಣು; ಜಾಗವ ನ್ನು ನೋಡು; 
ಆಶ ಶ್ರಯವನ್ನು ಕಾಣು: ಬೇಜಸೊಂದೆಡೆಗಾಣದುದ್ಧತ ರಿಫುಶ್ರೀಕಾಂತೆ 
ತನ್ನಂ ಶರಣ್ಟುಗೆ (ಶಾಂಕಿಪು. ೨೨೨೮); ಭಯಾ ಕು ಲವ ರಿಸಂಕುಳಂ 
ಫುಗಲೆಜಿಗಾಣದುಳ್ಕೊಡನೆಯೆಲ್ಲಮನೊಪ್ಪಿಸ (ಮಲ್ಲಿ. ಬ ಒಡ 
ಲೆಲ್ಲಂ ಬಡತನದಿಂ ಗಡ ಗಿಡಿಗಿಡಿಜಂತ್ರಮಾಗೆ ಕಣ್ಣೆಲ್ಲಂ ತಮ್ಮೆಡೆಗಾಣ 
ಬಾರಡೆನಿಸಿರೆ ಕಡುಗಲಿ ನಿತ್ಕೋಪವಾಸದೊಳ್ಳಿಜಕೆ ನೆಗಟ್ಟಂ (ಧರ್ಮಾಮೃ. 

[ಎಡ್ಕೆ * ಕಾಣ್‌] 

ಎಡೆಗಾಲ, ಎಡೆಕಾಲ (ನಾ). ಮಧ್ಯದ ಕಾಲ; ಕೇಡುಗಾಲ; 
ಕೆಟ್ಟಕಾಲ; “ಕೇಡು” (ಗಂಗಾಮ, ೫೧). ಎಡೆಕಾಲ: “ಕೇಡುಗಾಲ” | 
(ಗಂಗಾಮ, ೫೧). [ಎಡ್ಕೆ * ಕಾಲ] 

ಎಡೆಗಾಳ (ನಾ). ದೊಡ್ಡದೂ ಅಲ್ಲದ, ಚಿಕ್ಕದೂ ಅಲ್ಲದ, ಮಧ್ಯಮ 
ಗಾತ್ರದ ಗಾಳ; ತೋರವಲ್ಲದ್ಕ ಸಣ್ಣದಲ್ಲದ ಗಾಳ: “ಎಡೆಗಾಳಂ | 
ಸಣ್ಣಗಾಳಂ” (ಕಬ್ಬಿ ಕ್ಯೆ ಎಡೆಗಾಳ್ಕ ಗಳಗಾಳ್ಕ ಸಣ್ಣಗಾಳ 
(ಶಮದ. ೨೯೮ ಪ್ರಯೋ). [ಎಡೆ + ಗಾಳ] 

ಎಡೆಗಿಡಿಸು "ಎಡೆಗೆಡಿಸು: ನೋ. 

ನಡೆಗಿಡು "ಎಡೆಗೆಡು' ನೋ, 


ಕಾ 


0 


15 


೬-೩೭). 


40 


೯೭); 


45 


. ಗ೧ಿ೦೫೮ 


ಎಡೆಗೆಡು 


| ಎಡೆಗಿಅ! (ಕ್ರಿ). ೧, ಆಕ್ರಮಿಸು; ಆವರಿಸು. ೨. ದಟ್ಟವಾಗು; 

| ಕಿಕ್ಕಿರಿ; ತು೦% ರು: “ಎಡೆಗೀಪಿ (ಎಡೆಗೆ * ಇಜಕಿ) - ಸಂಛನ್ನೇ 
(ಮುಚ್ಚು)? (ಶಮುಧಾ) ; ಒಂದನೊಂದು ತಕ್ಕೆಡಗಿಆಂದೆತ್ತಲುಂ ನಡೆವ 
ದಂತಿಘಟಾಳಿಯಿನಲ್ಪ ವೋದುದು (ಆದಿಪು. ೧೨-೬೨) ; ಬಿಡದಡರಿ ಕೊರ್ಬಿ 
ಕುಚಯುಗವೆಡೆಗಿಂಕಿದರೆ (ಕಾದಂಉ. ೯) ; ಸುರತರಂಗಿಣಿಯ ತೆರೆಗಳೆಡೆ 
ಗಿಜಿದು ತೊಡರ್ದ ಮೃಡನ ಕೆಂಜೆಸೆ ಯ ಜೂಟಮಿದಜಕೊಡನೆ ಪಡಿ 
ಯಕ್ಕುಂ (ವರ್ಧಪು, ೧೦-೫ ವ) ; ಎಡೆಗೀಜಿದ ಪೂಗಡಿಯ ಗುಡಿಗಳೊಳಂ 
(ಕಬ್ಬ ಕಾ. ೨೦೮; , ಈಪ್ಪಿತ ನರವಸ್ತುವನೀನಾಪಣ ನಿಕರಂ ಕರಮೆ 
ವಿರಾಜಿಸುತಿರ್ಪುವು ತತ್ಪುರನೀಧಿಯೊಳೆಡೆಗಿಜಿದು (ಜಯಕಾ. ೧-೫೭). 
"ಇಡಿಕಿಟಾ? ಪರಾ. `ಎಡ್ಕೆ + ಕ] 

;ಎಡೆಗುಡು "ಎಡೆಗೆೊಡು' ನೋ. 


| ಎಡೆಗುತ್ತಿ (ನಾ). ನಡುವಣ ದೀಪ: 


ಎಡೆಗುತ್ತಿ ಗಳನಲ್ಲಿ ಗಲ್ಲಿ ನಿಂದ 
ದ್ರಿಯ ನಿಡುಗಲ್ಲು::ಳನದಆಕೊಳಗೆ ಎಡೆಯಾಡುತಿಹ ದೋಣಿ ದುಗ್ಗಿ 
ಕಪ್ಪಲು ದೊಡ್ಡ 'ಸಡಗುಗಳಿರದ ನೋಡಿದರು (ಧರಚ. ೨೩-೯೬); 
ಜಡೆಯಾ ಜಂಗನುಶೊ ಜಡೆಯಲ್ಲಿ ಒದರಾರು ಕಡಗಾ ಸಮುದ್ರಾ 
ಎಡು[ಡೆ3 ಗುತ್ತಿ (:ಉಟ್ಟಿ ಹ. ೯೫). [ಎಡ್ಕೆ + ಗುತ್ತಿ] 
ಎಡೆಗುಳಿ (ನಾ). ಸೆ. (ಇಂಟಿದ ನಡುವಣ ಕಿಬ್ಬೊಟ್ಟಿಯಲ್ಲಿರುವ ರಂಧ್ರ, 
ಹಳ್ಳಿ (?) : ದಾಸಿಯ ಸಂಗನ ಮಾಡುವ ಭಕ್ತಂಗೆ ಶಿವಪೂಜೆಯ 
ದಂದುಗವೇಳೆ ವೇಶಿಯ ಸಂಗವ ಮಾಡುವ ಭಕ್ತಂಗೆ ಪ್ರಸಾದನ 
ಕೊಂಡಿಹೆನೆಂಬ ಆ ಏಳೆ ಪರಸ್ತ್ರೀಯರ ಸಂಗವ ಮಾಡು ವ ಭಕ್ತಂಗೆ 
ಬ್ರಹ್ಮದ ಮಾತಿನ ಮಾಲೆ ಏಕೆ ಇಂತಿರ್ದವರು ಎಡೆಗುಳಿಯಲ್ಲಿ ಹೇತು 
ತಿಂದಂತೆ ಕಲಿದೇನರ ದೇವಾ (ಸರ್ವವ. ೧೮೩-೮೪೦) 
[ಎಡೈ * ತಳ್ಳಿ (ಆ ಕುಲ್ಯಿ). / ತಮಿ. ಇಡ್ಛೆ ಕ್ಕು] 
ಎಡೆಗೆಡಪು, ಎಡೆಸಿಡಹು (ಕ್ರಿ). ಇದ್ದ ಎಡೆಯಲ್ಲಿಯೇ ಕೆಡವು; 
ನಡುವೆ ಬೀಳಿಸು; ಸೊರ್ಕಾನೆಯ ನಿಗ್ಗವಕ್ಕೆ ಎರ್ದೆಯೊಡ್ಡಿ ಸೋಂಕದ 
ಮುನ್ನಮೆ ಒರ್ಮೆ ಕ್ಕೊ ಳೊಲೆದು ತಪ್ಪಿಸಿ ಎಡೆಗೆಡಪುವಂತೆ ಕೆಡಹಿ (ಚಿಕವಂ. 
೧೬೫-೩). ಎಡೆ ಡಹು : ಧೇನುವನು ಕಂಡೆಡೆಗೆಡಹಿ ತನ್ನೊಡಲ... 
ಪೂಜಿಸಿದಳಾ ಕುಂ: (ಸಂ ಭಪ. ೨೦-೧೩೨) ; ಒಡೆದು ಜಾಜುವ ಭಟಿರ 
ಭಟರಿಂದಿಡುತ ಕರಗಳ ಕರಿಗಳಿಂದೆಡೆಗೆಡಹುತ... ಕಣನೊಳಗೆ (ತೊರರಾ. 
೫-೬-೧೮); ಕೋಣ ನೀಡಿದವೊಲು ತನುವನು ಕಾಲುಗಳಲೆಡೆಗೆಡಹಿ ಹೊರ 
ಳಿದನು (ನಿಭಾಗ. ೧೦-೨೯-೧೪), "“ಅಡೆಗೆಡಹು' ಪರಾ 
[ಎಡ ಕೆಡವು] 
ಎಡೆಗೆಡಹು "ಎಡೆಗೆಡಪು' ನೋ. 
ಎಡೆಗೆಡಿಸು, ಎಡೆಗಿಡಿಸು (ಕ್ರಿ). ಅವಕಾಶವಿಲ್ಲದಂತೆ ಮಾಡು; 
ಕಿತ್ಕೊಗೆ; ನೆಲೆಗೆಡಿಸು: “ಎಡೆಗೆಡಿಸು... ತಡಂಬೊಯರ್‌ - ಈ ೨೫ 
ಪ್ರತಿಹತಕ್ಕೆ ಪೆಸರ್‌  (ಕಶಸಾ. ೧೫-೨೯೬) ; “ ಎಡೆಗೆಡಿಸಿದುದೇಳಿಸಿದುದು 
ಕಡೆಗಣಿಸಿದುದಕ್ಕು ೫ (ಕವಿಕಂ. ೧೩೮) ; ಕದುಬಿ ಕಾದುವ ರಿಫುಗಳ 
ನೆಜಕೆ ಮುಜಿಯಿ:೫ದೆಡೆಗೆಡಿಸುತ್ತೊ (ಡಿಸಿದರು (ಕಂನವಿ. ೧೮-೧೦೫). 
ಎಡೆಗಿಡಿಸು; ಕಪ್ಟತರಮಂ ಕಪಾಯಚತುಷ್ವಯದೆಡೆಗಿಡಿಸಿ ಬೀನ 
ಕಿಡಿಸಿಯೆ ಭವಚಾತುಷ್ಟಯಮಂ (ಅಜಿಪು. ೬-೭೩); ಕುಳನಗಮನಗೆ 
ಯೆತ್ತಿ ಕಳೆಯಲ:ಂ ಕಡಲನೆಡೆಗಿಡಿಸಲುಂ (ಜಗವಿ. ೭-೮೪ ವ). 
[ಎಡೆ * ಕೆಡಿಸು] 
| ಎಡೆಗೆಡು, ಎಡೆಗಿರು (ಕ್ರಿ). ಇದ್ದ ನೆಲೆಯಿಂದ ಕದಲು; ಸ್ಫಳಾಂತರ 
ವಾಗು; ನೆಲೆಗೆಣು : ಸೆಡೆದಂ ಸಿಂಧುಜನಗಿದಂ ಮಾಳವನಡಿದೆಗೆದಂ 
ಕೊಂಕಣವಂಗಾಧಿಪನೆಡೆಗೆಟ್ಟಿಂ (ಜಯ ಕಾ. ೭-೪); ಕೊಟ್ಟಿ ಶಾಸದ 
ವಜ್ರಹತಿಗೆಡೆಗೆಟ್ಟುದೆನ್ನಯ ಗರ್ವಗಿರಿ (ನಿಭಾಗ. ೧೦-೨೯-೧೪). 


ಎಡೆಗೆಡೆ 


ಎಡೆಗಿಡು : ಕೊಟ್ಟಿಸುಗಟ್ಟು ಗಳಿಂದಂ ತೊಟ್ಟನೆ ಪಆಪಟ್ಟು ಬೀಟ್ವ 
ವೊಲ್‌' ಬಿರ್ದು ನಭಂ ಮುಟ್ಟಿ ಸಿಡಿಲ್ವೆಡೆಗಿಡುವಿನಮೊಟ್ಟದ ಕೈದುಗಳ 
ಮೇಲೆ ಬಿರ್ದನನಾಗಳ್‌ (ಆದಿಪು. ೫-೮೪); ಪಿಡಿಗೆ ಮದಮಪ್ಪುದಂ 
ಮದಮುಡುಗುವುದಂ ಮದಗಜಕ್ಕೆ ಗೃಹದೇವತೆಗಳ್‌ ಗಡಣದಿನಟ್ಟುದ 
ಸಾಗಸನೆಡೆಗೆಟ್ಟಿರೆ ಧೂ ಮಕೆ ತು ಗ ೪೯ ಮೂಡುವುದಂ (ಪಂರಾಮಾ. 
೧೪-೧೨೧) ; ಗಗನವೆಡೆಗಿಡೆ ಮುಗಿಲು ನೆಗೆದವೆಡೆವಿಡದೆ ಭುಗಿಭುಗಿಲು 
ಮಿಂಚಾಡಿದವು ( ಸಿದ್ಧರಾ. ೩-೩೧); ಎಡೆಗಿಡಿದು ಚೆಂದೆಂಗಿನೆಳಗಾಯೊಡೆದು 
ರೋರನೆವೊಸರ್ವ ಪೊನಲಿಂ (ಸಾಳ್ವಭಾ. ೧-೬೦). [ಎಡ್ಯೆ * ಕೆಡು] 

ಎಡೆಗೆಡೆ (ಕ್ರಿ). ೧. ನಡುವೆ ಬೀಳು; ಕೆಳಕ್ಕೆ ಬೀಳು: ಕಡಿವಡೆ 
ದುದಗ್ಗದ ಸಾರಥಿಗಳೆಡೆಗೆಡೆದುದತಿರಥ ಸಮರಥಾರ್ಧ ಮಹಾರಥಾದಿಗಳು 
(ಕುವ್ಯಾದ್ರೊ €. ೧೦-೧೦); ತೇರ್ಪಡಿಯಾಗೆ ಸಾರಥಿ ರಥಾಶ್ವಂಗಳಿಡೆ 
ಗೆಡೆಯೆ ಬಿಲ್ಲುಡಿಯೆ (ಜೈಮಿಭಾ. ೨೦-೩೦). ೨. ನಮಸ್ಕರಿಸು : ಪುಣ್ಮಾ 
ಶ್ರಮಕೈತಂದು ಚ್ಕವನನಂ ಕಂಡೆಡೆಗೆಡೆದು (ರಾಮಾಶ್ವ. ೬೦-೨೭). 

[ಎಡ್ಕೆ + ಕೆಡೆ] 

ಎಡೆಗೆಣೆಯೆ (ನಾ). ಸಮೀಪಪ ಸ್ಥೆ ಸ್ನೇಹಿತ; ಆತ್ಮೀಯನಾದ ಗೆಳೆಯ: 
ಮೂಡಣರಸುಗಳಡೆಗೆಣೆಯರಾತಂಗ ತೆಂಕಣ ಕಡೆಯವರು ಕಂಡಿಹರು 
ಕೆಲಬಲದವರು ಕೊಂಡೆಯರು (ಕುವ್ಯಾವಿ. ೧-೩). 

[ಎಡ್ಕೆ * ಗೆಣೆಯ (< ಗೆಳೆಯ)] 

ಎಡೆಗೆಯ್‌ (ಕ್ರಿ).೧. ಅವಕಾಶವನ್ನು ಮಾಡಿಕೊಡು; ಸ್ಥಳ ಕೊಡು : 
ತಡೆಯದೆ ಭಾಸ್ಕರ ಮುಂ ಪೋಗಲಾಸತ್ತು ನಡೆಗೆಟ್ಟ ಕಿರಣಸಂದೋಹ 
ಎಡೆಗೆಯ್ದಂತೆ ವೀಧಿಯೊಳಿರ್ಪ ಮಣಿದೀಪ ಕಡೆಯಿಲ್ಲದೆಸೆದುದಾ ಪುರದಿ 
(ನೋಹತ. ೧೮-೫); ಲಿಂಗಾರ್ಚನೆಗೆಯ್ಸುತಾರೋಗಣೆಗೆಡೆಗೆಯ್ದು ಗಡಣಿಸಿ 
(ವೃಷವಿ. ೧೪-೮೩ ವ). ೨. ತಂಗು; 'ತಳುವು: ಅಂತಟ್ಟ ರಾಯಭಾರಿ 
ದಿನಾಂತರಮನೆಡೆಗೆಯ್ಯದೆಯ್ದಿ ಪದ್ಮಪುರಕ್ಕೆ (ಅ ನಂ ಪ: ಜ|| ಕರು 
ಿಸದಿರನುಗೊಡದಿರಗಲದಿರು. ಅನುಸರಿಸದಿರು ಬಟಿ ಕಿಯೂಅಲೆಡ[ ಜಿ] 
ಗೆಯ್ಕದಿರು (ಹಚಕಾ, ೯-೧೭). [ಎಡ್ಕೆ * ಗೆಯ್‌ (ಆ ಕೆಯ್‌,)] 

ಎಡೆಗೆಲಸ (ನಾ). ನಡುವಣ ಕೆಲಸ; ಚಿಲ್ಲರೆಕೆಲಸ; ಹೆಚ್ಚಿನ 
ಕೆಲಸ. 

ಎಡೆಗೆಲಸದವ ಇ ಚಿಲ್ಲರೆ ಕೆಲಸದವನು: ಚೇಟಿಯರಲೆಡೆಗೆಲಸ 
[ಪಾಠಾಂ. ಚಾಟಿಯರಲೆಡೆಕೆಲ]ದವರಲಿ ಬೇಟಿಕಾತಿಯರಲ್ಲಿ ಕಡು 
ಕಂಬೇಟಿದಂಗನೆಯರಲಿ ಸಂಕೇತನ ನಿಕೇತನದ (ತೊರರಾ. ೫-೨-೨೦). 
[ಎಡ್ಕೆ + ಕೆಲಸ] 

ಎಡೆಗೇರಿ (ನಾ). ಒಂದು ಊರಿನ ಹೆಸರು: ಭಮ್ಮ್ಮಿಯಕ್ಕಂ ತಾಂ 
ಮಾಡಿಸಿದೆಡೆಗೇರಿಯೆ ಬಡವಾಗಿಲ ಶ್ರೀ ಲಕ್ಷ್ಮೀನಾರಾಯಣ ದೇವರಂಗ 
ಭೋಗಕ್ಕಂ. .. ಬಿಟ್ಟಿಡಕೆದೋಂಟಿ (ಸೌಇಇ. IX-i, ೨೬೭-೬೦; 1166). 

[ಎಡೆ * ಕೇರಿ] 

ಎಡೆಗೈ (ಕ್ರಿ). ಊಟಕ್ಕೆ ಬಡಿಸು: ಲಕ್ಷ ತೊಂಬತ್ತಾರು ಸಾಸಿರವಾದ 

ಜಂಗಮಕೆಲ್ಲ:ನೀಲಾಕ್ಷಿ ಓರ್ವಳೆ ಎಡೆಗೈವಳ್‌ (ಬಿಜ್ಜಪು. ೭೯-೧೬). 
[ಎಡ್ಮೆ + ಗೈ (£ಕೆಯ್‌,)] 


ಎಡೆಗೊಡು, ಎಡೆಕೊಡು, ಎಡೆಗುಡು (ಕ್ರಿ). ಅವಕಾಶವನ್ನು 


ಕೊಡು ; ಆಸ್ಪದ ಕೊಡು: ಸತ್ವಗುಣಕ್ಕೆ ಸಾರ್ಕೆಗುಡದೆ ಕೃಪಣತೆಗೆಡೆ 
ಗೊಟ್ಟು ವಿರಕ್ತತೆಗೆ ಬಿಗುರ್ತು-(ಕಾದಂಉ. ೫೬೭) ; ನೆನೆ ದು ತನತ್ತು 
ಪರ್ವುಗೆಗೆ ಮುನ್ನೆಡೆಗೊಟ್ಟು (ವರ್ಧಪು. ೧-೫೬) ; ಶರಣರ ಚರಣಾಲಿಂಗ 


ನಕ್ಕೆಡೆಗೊಟ್ಟು ಮೆಜಕಿವ ಪೇರುರದ (ಬಸರ. ೨-೩೦) ; ಘಾತುಕರಿಗೆ ತನ್ನ 


ಅಸ್ಥಾನದಲ್ಲಿ ಎಡೆಗೊಟ್ಟನು (ಜ್ಯೋತಿರ್ನಿ. ೨೩೫). ಎಡೆಕೊಡು: 
ಕೊಳಚೆನೀರು ಸೊಳ್ಳೆಗಳ ಬೆಳವಣಿಗೆಗೆ ಎಡೆಕೊಡುವುದು (ಅಡುಸೌ, ೪೧). 


೧೦೫೯ 


ಹ 


9 


5 


33 


40 


43 


ಎಡೆಜರಿ 


ಎಡೆಗುಡು: ನಾಕ್ಗೆಡೆಗುಡದಿರ್ಪುದೊಂದು ನುಡಿಗಳ್‌ ನೋಟಿಯಂ 
ಮಣೆಯಿಪ್ಪು ದೊಂದು (ಪಂಪಭಾ. ೨-೪೯) ; ವಾಗ್ಗುಂಫದೊಳಾಗಳ್‌ 
ಬೆಟ್ಟಿ ನಲ್ಬಿ ಟ್ಟಿ `ನಲೆಜಿ ಗುಡದಾಶ್ಚ ರ್ಯಮಂ ತಾಳ್ಡಿ ನಿಂದಂ (ಸುಕುಮಾ. 
A ಅಂಜನ ದೊಣೆಗೆ ತೊಣೆಯೇಬನವರ್ಕೆಡೆಗುಡದ ಲತಾಂಗಿಯೆ 
ಕಿಜುಮೊಡೆಯಂ (ಮಲ್ಲಿಪು. ೬-೫೯) ; ವಡೆಗುಡದನ್ಮ ಚಿಂತೆಗೆ ಮನೋಜ 
ಸುಖಾರ್ಣವ ಮಧ್ಮದೊಳ್‌ ಮನಂಗುಡುತುಂ,(ಗಿರಿಕ. ೨-೧೯) ; ನುಡಿ 
ದಂತೆ ನಡೆವ ನಡೆಯೊಳು ನುಡಿಯ ಪೂರವಿಸಿ ನುಡಿಗೆಡೆಗುಡದ ಬೆಂಗಾಣ 
ಬಾರದ ಕಲಿ (ಶಿನಗೀ. ೨೭-೧೧೭). [ಎಡ್ಕೆ + ಕೊಡು] 
ಎಡೆಗೊಳ್‌ (ಕ್ರಿ). ೧. ಅವಕಾಶವನ್ನು ಹೊಂದು; ಆಸ್ಪದವನ್ನು 
ಪಡೆ; ಆಶ್ರಯಿಸು: ಸರೆಸ್ವತಿ ಮನ್ಮುಖ ಪದ್ಮರಂಗದೇಲಕ್ಕಿಯನೆಡೆ 
ಗೊಂಡು ಕೊಂಡು ಕೊನೆದೀಗರಿಗಂಗೆ ವಿಶುದ್ಧ ಬುದ್ಧಿಯಂ (ಪಂಪಭಾ. 
೧-೫); ನಿಮಗೇಂ ಮೂರ್ಯತನವೆಡೆಗೊಂಡುದಕ್ಕುಂ (ಪಂಚತಂ. 
೨೮೫-೭) ; ಕೊರಲ್‌' ಕೊಂಕಿ ನೋಟ್ಬಂಗೆಡೆಗೊಂಡಾಸ್ಕಂ ಶರಚ ಂದ್ರನ 
ನಿಟ್‌ಸೆ (ಲೋ ಕೋಪ. ೧೧-೫೦) ; ಪಂಚೇಂದ್ರಿಯಂಗಳಲ್ಲಿ ಪಂಚಲಿಂಗ 
ವೆಡೆಗೊಂಡಿರಲು ಇಂದ್ರಿಯಂಗಳು ನಿರ್ಮಳವಾ ದವು (ಆದವ. ೩೮); 
ಮೇರೆದಪ್ಪಿ ಬಂದೆನ್ನ ತನ್ನೊಡೆಯಂಗೆ ದಾಸನಾಗೀಗಳೆಂದೆಂಬುದಿದು ಕಾಲ 
ಗುಣವೋ ಎನ್ನನು ಎಡೆಗೊಂಡ ಕರ್ಮಫಲವೋ (ಹಚಕಾ. ೧೧-೧೯) ; 
ನಡುವಿನ ಸಣ್ಣಂ ತಮ್ಮೊಳಮೆಡೆಗೊಂಡವೊಲಿರ್ಪ ನೆಲ್ಗಳ್‌ (ದಶಕು. 
೧-೩೧); ಪಂಡಿತರೊಡ್ಡು ಗಾಯಕರ ಸಂತತಿಯೆಡೆಗೊಂಡಿರ್ದು 
ದೋಲಗದೊಳಗೆ (ಭಕಿಚ. ೧-೬೩). ೨. ಪಡೆ; ಹೊಂದು: ಮಹಾ 
ವಿವಾಹಮಂಟಪಮಂ ಪುಗುತಿರ್ಪಾಗಳ್‌ ಕಂಡು ಹರುಷಮನೆಡೆಗೊಂಡು 
ಮೆಯ್ಕಿಕ್ಕಿ ನಿಂದ ಮೇನಾದೇವಿಗಂ (ಗಿರಿಕ. ೧೦-೭೭ ವ); ಅಗಸ್ತ್ಯ್ಯಂ 
ಕಡಲಂ ಹೀರ್ವ್ವಂತೆ ಮಂಡಳೇಶ್ವರ ರಾಜ್ಯಕ್ಕೊಡೆಯನೆನೆ ಪುಟ್ಟಿ ವೀರದಿನೆಡೆ 
ಗೊಂಡಂ ಸಕಳಧಾತ್ರಿಯಂ ಬಿಜ್ಜನೃಪಂ (ಎಕ. ೫1, ದಾವಣ. ೪೨-೩೮; 
1162). [ಎಡ್ಕೆ + ಕೊಳ್‌] 
ಎಡೆಗೊಳಿಸು (ಕ್ರಿ). ಜೋಡಿಸು; ಅಳವಡಿಸು: ಸೇರಿಸು; 
ಹೊಂದಿಸು: ಕೀರ್ತಿಮುಖಮುಖಮಂ ಕಳಲ್ಲಿ ಬಾಹುಪೂರಯಮನೆಡೆ 
ಗೊಳಿಸಿ [ಪಾಠಾಂ. ನಳವಡಿಸಿ] ಉರಗಕಂಕಣಮಂ ಕಳೆದು (ಗಿರಕ. 
೧೦-೬೦ ವ); ಗುಡಿತೋರಣಗಳ ಪಂತಿವಿಡಿದೆಡೆಗೊಳಿಸಿ ಸರ್ವ ಸಂಭ್ರಮ 
ವನಂತಿಂತೆಂದು ಭಾವಕರ ಬಗೆ ಗೂಹಿಸಲ್ಫಾರದಂತೆ ಸಿಂಗರೆಗೆಯ್ದ 
(ಸೌಂದಪು. ೧೧-೩೩). [ಎಡೆಗೊಳ್‌ + -ಇಸ್ಯು) 
ಎಡೆಗೋ (ಕ್ರಿ). ನಡುವೆ ಸೇರಿಕೊಳ್ಳು, --ತೂರಿಕೊಳ್ಳು, ಬರು: 
ಎಡೆಗೋದಿರದಿರಿಮುದ್ದಂನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ 
(ಆದಿಪು. ೯-೬); ಅಳ್ಳಾಡೆ ನರನ ಕೂರ್ಗಣೆಯಳ್ಳೇಜಸಿಂಗಳ್ಳಿ ಬಳ್ಳಿ 
4 ಕುರುಬಲಮೆಲ್ಲಂ ಬೆಳ್ಳೋಟಮೋಡೆ ನಕ್ಕಿನಿಸೊಳ್ಳಾಳೆಡೆಗೋದನೊದಣ 
ಚಟ್ಟ ನೊಳೊವಜಂ (ಕಾವ್ಯಾವ.'೨೨೪). [ಎಡ್ಕೆ * ಕೋ; (ಆ ಕೊಳ್ಳ್‌)] 
ಎಡೆಗೋರು (ಕ್ರಿ). (ಬಲೆ ಬೇಸಿ ಹಿಡಿಯುವಂತೆ) ನಡುವೆ ಹಿಡಿ : 
ದೇವನನೆಸಲು ಮಧ್ಯದಲಿ ಹಾಜಕಿಸಿದನಾ ಪಾರ್ಥನಿನನೆಡೆಗೋರಿದನಲಾ 
ಯೆನುತ ಕೆಡೆಯೆನುತಾರಿ ಸುರಿದನು ನೂಜು ಬಾಣವನರ್ಜುನನ ಮೇಲೆ 
(ಕುವ್ಯಾದ್ರೋ. ೩-೫೪). [ಎಡ್ಮೆ * ಗೋರ್ಕು (ಆ ಗೋರ್‌)] 
`ಎಡೆಗೋಲ್‌' (ನಾ). ನಡುವಣ ಕೋಲು; ಅಡ್ಡ ಗೋಲು; ತಡೆ 
ಗೋಲು: ಪುಗದಿರೆಂದೆಡೆಗೋಲನಿಡೆ ಮೃಡ ನ ವನ ನೋಡಿ ನಗುತೆ 
| (ಪೆದ್ಮೆರಾ. ೧0-೨೩೬). [ಎಡ್ಕೆ + ಕೋಲ್‌] 
ಎಣೆಜರಿ (ಕ್ರಿ). ಸ್ಥಳವನ್ನು ಬಿಟ್ಟು ಸರಿ; ಕದಲು: ಕಾರ್ಮುಕವ 
ಜೇವೊಡೆಯಲಾ ನಿಷ್ಠುರ ಧ್ವನಿಗೆ ಹೊಡೆಗೆಡೆದವು ಸಪ ನೃಶರಧಿಗಳೆಡೆಜರಿ 
ದೊಡಡೂಢಿದವು ಕುಲಶೈ ಲ (ಮೋಹತ. ೩೫-೨೬). [ಎಡ + ಸರ್ಮಿ] 


ಎಡೆತಡೆ 


ಎಡೆತಡೆ (ನಾ). ಮಧ್ಯ ದಲ್ಲಿ ಬರುವ ಅಡ್ಡಿ, ಆತಂಕ: ಕವಿ 
ಜೀವವು ಎಡೆತಡೆಯಿಲ್ಲದೆ ಸಾಜಸೊಬಗಿನಿಂದ ವರ್ಣನಾವಳಿಯಲ್ಲಿ ಹರಿ 
ಬಾಡಿದೆ (ತವನಿ. ೧೭೬). "ಅಡತಡೆ? ಪರಾ. ([ಎಡ್ಕೆ * ತಡೆ) 

ಎಡೆತರೆ (ಗು). ಮಧ್ಯದ ದರ್ಜೆಯ; ಮಧ್ಯಮ ವರ್ಗದ; ಸಾಧಾ 
ರಣವಾದ : ಇದು ನನ್ನ ಎಡ£ಡೆ]ತರದ'ಸೀರೆ ಅಂದರೆ ತೀರ ಬೆಲೆ ಬಾಳು 
ವುದೂ ಅಲ್ಲ ತೀರ ಕೀಳೂ ಅಲ್ಲದ ವಸ್ತ್ರ (ಕಸ್ತೂರಿ. ೧೯೬೫, ೧೦೪). 

[ಎಡ್ಕೆ + ತರ್ಕ. / ತಮಿ. ಇಡೈತ್ತರಂ ; ತುಳು. ಇಡೆತರ] 

ಎಡೆತಾಕಿಸು (ಕ್ರಿ). ಮಧ್ಯೆಮಧ್ಯೆ ಬರುವಂತೆ ಮಾಡು; ಪದೇ ಪದೇ 
ಬರಿಸು; ಅತ್ತಇತ್ತ ಅಲೆಯುವಂತೆ ಮಾಡು: ಕೊಡುವವನ 
ಧರ್ಮಕ್ಕೆ ಕಡೆಯೇನು ಮೊದಲೇನು ಎಡೆತಾಕಿಸುತ್ತ ಕೊಡುವವನ ಧರ್ಮ 
ವದು ಹುಡಿಯ ಮಣ್ಮೆಂದ (ಸರ್ವಜ್ಞ. ೬೨೪). [ಎಡೆತಾಕು * -ಇಸ್ಕು] 

ಎಡೆತಾಕು, ಎಡೆತಾಗು (ಕ್ರಿ). ನಡುವೆ ಬರು; ಅಡ್ಡಬರು; ತಲೆ 
ಹಾಕು: ತಾವರೆಯ ನಾಳದ ತೆಅಪಿನಲ್ಲಿ ಮೂಲೋಕವನೊಳಗೊಂಡ 
ಗಾತ್ರದಾನೆ ಎಡೆತಾಕುತ್ತದೆ (ಅಜಕಿಮಾ. ೧೫೫) ; ಹೆಣ್ಣೆರ್ದ ಮನೆಗೆ ಎಡ 
[ಡೆ] ತಾಕಿ ಶಿವಯೋಗಿ ಮಣ್ಣುಮಸಿಯಾದ (ಸರ್ವಜ್ಞ. ೫೩೪); ಹೆಗಲ 
ಸಂಚಿಯನೆ ಹೊತ್ತು ಕುಂಟಿಣಿಯಾಗಿ ಹಗಲಿರುಳೆಡ[ ಡೆ] ತಾಕಿದೆ ( ಸುಸಾರ. 
೧೨೬-೪); ತಮ್ಮ ಬಂಗಲೆಗಳಿಗೆ ನಿಮಿಷ ನಿಮಿಷಕ್ಕೂ ಎಡೆತಾಕುತ್ತಿರು 
(ಕುಾರಾಣಿ. ೧೪೦) ; ಮೊಸರಿನನಳು ಮೂರು ಸಲ ಎಡ(ಡೆ3ತಾಕಿ ರಂಪ 
ಮಾಡಿ ಹೋದಳು (ಹನ್ನೊಂದ. ೮೨). ಎಡೆಶಾಗು : ಗುರುಗಳ ಮನೆಗೆ 
ಎಳ್ಳು ಬೆಲ್ಲವನ್ನು ಕೊಡಲು ವಿದ್ಯಾ ದ್ಮಾರ್ಥಿಗಳು ಎಡ£ಡೆ ತಾಗುವುದು ಸಂಪ್ರ 
ದಾಯವಾಗಿತು. (ರಂಗರೋ. ಣಾ 

[ಎಡ್ಕೆ * ತಾಕ್ಕು (ಆ ತಾಗ್ಗು)] 

ಎಡೆತಾಗು "ಎಡೆತಾಕು? ನೋ. 

ಎಡೆತಿಟ್ಟು (ನಾ). ಮಧ್ಯದ ದ್ವೀಪ, --ದಿಣ್ಣೆ; ನಡುಗಡ್ಡೆ: ಮುಖ್ಯ 
ರಾದವರು ಮೊದಲಿನಂತೆ ಸಮುದ್ರದ ಎಡೆತಿಟ್ಟಂ ಸೇರುವರು(ಮುದ್ರಾಮಂ. 
೨೪೨) ; ನಿರ್ಜನವಾಗಿರುವುದೊಂದು ಎಡರಡೆಿತಿಟ್ಟಿನ್ನು ಗೊತ್ತುಮಾಡಿ 
ಕೊಂಡು (ರಾಜಾಮ. ೧೫೮). . [ಎಡೆ +.ತಿಟ್ಟು] 

ಎಡೆತೆಗೆ (ಕ್ರಿ). ಮಧ್ಯದಲ್ಲಿ ತೆಗೆ; ಬೇಕೆ ತೆಗೆದಿರಿಸು(?): ಸ್ವಸ್ತಿ 
ಕೊಬ್ಲುಣಿಅರಸ ಸ್ವರ್ಗಸ್ಕಆಕಿ ಪ್ರಿಥುವೀರಾಜ್ಯ ಕೆಯೆ ಎಡೆತೆಗೆದು ವ 
ನೆಲ್ಲಕ್ಕಿ Re (ಎಳ. 111, ನಂಜನ. ೧೨೬-೨; 812? ). 

[ಎಡೆ + ತೆಗೆ) 

ಎಡೆತೊಅಕಿ, ಎಡೆದೊಟಕೆ (ನಾ). “ಎರಡು ನದಿಗಳ ಮಧ್ಯ ಪ್ರದೇಶ” 
(ಪ್ರಭಣ್ಣ). "ಎಡಜೆಕೊಟ್‌ನಾಡು? ಪರಾ. ಎಡೆದೊಲಕೆ : ಹೆರ್ಮ್ಮಾಡಿ 
ದೇವನೆಡೆಡೊಆಿ ಮೀ ಸಾಯಿರಮುಮಂ (ಎಕ. ೪1 ಶಿವಮೊ. 
೬೪-೯೨; 1112). "ಎಡೆಡೊಲ್‌ನಾಡು? ಪರಾ. 

[ಎಡ್ಕೆ * ತೊಆಕ್ಕಿ. / ತಮಿ. ಇಡ ತೇಕ್ಕಿ]. 

ಎಡೆತೊಉೆನಾಡು, ಎಡೆಡೊಆಕಿನಾಡು (ನಾ). ಎರಡು ನದಿಗಳ 
ಮಧ್ಯದ ನಾಡು; ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯದ 
ನಾಡು: ಎಡೆತ್ತೊಜಕೆ ನಾಡು (ಮೈಆರಿ. ೧೯೩೬, ೫೩-೨೨ ; 550); 
ಎಡೆತೊಣಕಿನಾಡು (ಎಕ, 217, ಮೈಸೂರು. ೫೬-೬; 740). ಎಡೆದೋಲಕ 
ನಾಡು: ಎಡೆದೊಣಕಿ ನಾಡಿಗೆ ತಿಲಕದಂದದಿನೊಪ್ಪ ಂಬಡೆದಿರ್ಕುಮೆಸೆವ 
ಕಿಜುದೊಟಕ್‌ (ಎಇ. 2011, ೨೭೯-೧೨೮; 1077). [ಎಡೆತೊಜಕಿ * ನಾಡು] 

ಎಡೆದಾಣ (ನಾ). ಮಧ್ಯದ ಪ್ರದೇಶ; ನಡುವಣ ಸ್ಥಳ: ಕಾಣುತೀತ 
ನನಾ ಪ್ಲವಂಗಶ್ರೇಣಿ ದುರ್ಗವನೇಜಗೊಡದೆಡೆ [ಪಾಠಾಂ. ಬಂದಡೆ, 
ಬಂದೆಡೆ]ದಾಣದಲಿ ತಜುಬಿದರು ತರುಶೈೆಲಾಯುಧಂಗಳಲಿ (ತೊರರಾ. 
೪-೬-೧೯). [ಎಡೈ + ತಾಣ) 


(೬ 


20 


25 


30 


33 


45 


ಎಡೆನಾಡೆಲ್ಪತ್ತು 


ಎಡೆದಿಂಡೆ (ನಾ). ಒಂದು ಪ್ರದೇಶದ ಹೆಸರು: » * * ಟುಗರೆ ವಿಷಯೇ 

ಎಡೆದಿಣ್ಣೇ ಸಪ್ತತಿ ಪ್ರತಿಬದ್ಧಃ (ಮೈ ಆರ. ೧೯೪೨, ೭೫-೧೧೦ ; 819). 
[ಎಡ್ಕೆ + ದಿಂಡೆ] 

ಎಡೆದುಜುಬು (ನಾ). ತುರುಬಿನ ಮಧ್ಯಭಾಗ: ನಸುಬಳಲಿದೆಡೆ 
ದುಜುಬಿನಲಿ ವೇಷ್ಟಿಸಿದ ಕತ್ತರಿಪೀಲಿಗಳ ಹೆ ಜೆ ನೊಸಲ (ನಿಧಾಗ. 
೧೦-೩೦-೧೦). [ಎಡೆ + ತುಜುಬ್ಯು (ಆ ತುಜುಂಬ್ಯು)) 

ಎಡೆಡೆವರು (ನಾ). ನಡುವಣ ತಿಟ್ಟು ತೆ ಡುಗ ಡ್ಡ ಕಡಿದರರಿಭಟ 
ಪಾದಪವನಡಗೆಡಹಿದರು ES ರಥದೆಡೆ ದೆ” ವರ ಕೊಚ್ಚಿದರು 
ತುರಗವ್ರಜದ ಬಲುಮೆಳೆಯ (ಕುವ್ಯಾಭೀ. ೫-೯). 

[ಎಡ್ಕೆ * ತೆವರ್ಳು] 

ಎಡೆದೆಐಪು, ಎಡೆದೆಅಹು (ನಾ). ನಡುವೆ ಇರುವ ಅವಕಾಶ; 
ಬಿಡುವು; ವಿರಾಮ; `ಅಂತರ: ನಡು ನಸುಪೊಂಗಿ ಸುತ್ತಿಜದು ಪತ್ತಿದೆಸೆ 
ಳ್ಮೊನೆ ಬಿರ್ಚಿ ತಣ್ಣೆರಲ್ಲೆಡೆದೆಆಪಾಗೆ ಪೊಕ್ಕು ಸುಟ್‌ಯುತ್ತಿರೆ (ಚಂದ್ರಫು. 
೮-೧೦೩); ಬೆಂಗೊಟ್ಟೋಡಿದನವನುತ್ತುಂಗ ಕರಂಗಳ ಮರಂಗಳೆಡೆ 
ದೆಜಪುಗಳೊಳ್‌ (ವರ್ಧಪು. ೨-೪೮) ಮ ತನ್ನೊಳ್‌ 
ನೆರೆನ ಹಲವು ಹೊಳೆನೆಣ್ನಳನತ್ತಾ ೈದರದಿಂದಮರ್ದವಫ್ಪುವ * ತೆಕೆಯಿಂ 
(ಜಯಕಾ. ೧-೩೦). ಎಡೆಡೇಂಹು : ತ್ರಿನಿಧಕ್ಕೆ ದಿರುಿಲ್ಬದೆ ಒಡೆಯಂಗೆ 
ಒಡವೆಯಂ ಕೊಟ್ಟು ಅಡಿ ಎಡೆಯಲ್ಲಿಪ್ಪ ದೃಢಚಿತ್ತ 0ಗೆ ಎಡೆದೆಜಹಿಲ್ಲದೆ 
ನಮೋ ನಮೋ ಎಂಬೆ (ಮೋಳಿಮಾ. ME ಮನೋವಾಕ್ಕ ಕರ್ಮಂ 
ಗಳಲ್ಲಿ ಸದ್ಭಕ್ತಿಸಂಪನ್ನ ಎಡೆದೆಅಹಿಲ್ಲದೆ ಲಿಂಗಸಂಪನ್ನ ಸರಾಂಗದಲ್ಲಿ 
ಸರ್ವಾ ಚಾರಸಂಪನ್ನ (ಚನ್ನವ. ಕ. ೧೧೨೪) ; ಲಿಂಗೈಕ್ಕನು ಜ್ಞಾನಪ್ರಸನ್ನ 
ದೊಳು ಲಿಂಗ ಸಮಸುಖವನ್ನು ಭೋಗಿಸುತಿಪ್ಪ ನೆಡಡೆಬಹಲ್ಲದೆ (ಶಿವಗೀ. 
೬೧-೨೯೦) ; ಅಂಬುಗಳಿಗೆಡೆದೆಹ ಕುಡಿ ನೀ.ವೆಂಬ ನುಡಿಗಂಜುವೆನು 
(ಕುವ್ಯಾದ್ರೋ. ಓರಿಇ, ೯-೪೪). (ಎಡೆ * ತೆಅಪು] 

ಎಡೆದೆಅಹು "ಎಡೆದೆಅಪು' ನೋ. 

ಎಡೆದೇಲ್‌ (ಕ್ರಿ). ಮಧ್ಯದಲ್ಲಿ ತೆರೆದು ಹೋಗು, --ನಿಂತುಹೋಗು: 
ಎಂದೆಂದಿಗು ಎಡೆದೆಜಕಿಯದ ನಿಜಸುಖವನು ತೊಡಗಿ (ಕೈಕವ. ೫-೧೦-೨). 

(ಎಡ್ಕೆ + ತೆಜ್‌,] 

ಎಡೆದೋಲ್‌ "ಎದೆತೊಲಕೆ' ನೋ. 

ಎಡೆಡದೊಲಕ್‌ನಾಡು "ಎಡೆತೊಟ್‌ನಾಡು? ನೋ. 

ಎಡೆನಡು (ಕ್ರಿ). ಮಧ್ಯದಲ್ಲಿ ನೆಡು, ಹೊಳು: ಎಜಕಿಹಂಬಾಳಿಂ 
ಆನೆಯರಕೊಡ ಗೈ 0 ಕೊಡಕೆ ಎಡೆನಟ್ಟಿ ಕಲ್ಲಂ (ಎಕ. 111, ನಂಜನ, 
೧೯೯-೧೨ ; 1897). [ಎಡ್ಕೆ * ನೆಡು] 

ಎಡೆನರೆ (ನಾ). ಅಲ್ಲಿ ಇಲ್ಲಿ ಒಂದೊಂದು ಕೂದಲು ಬೆಳ್ಳಗಾಗುವುದು: 
ಒಡವೆಯ ನೀಗಿದಂತರೆಸಿಯರೆಬ್ಲ್ಗರು ಮುಡಿಬಾಗಿ ಚಿಂತಿಸುತಿರಲು ಎಡೆನರೆ 
ಹಾಯ ಪಾಟಯ ರಾಣಿಯೊರ್ವಳು ಬಿಡುಗೆವಟ್ಟಿಂತು ನುಡಿದಳು (ಭರಚ. 
೫೯-೭೨). [ಎಡ್ಕೆ + ನಕ್ಕಿ. / ತಮಿ. ಇಡ್ಛೆನಕೈ] 

ಎಡೆನಾಡು (ನಾ). ಒಂದು ನಾಡಿನ ಹೆಸರು: ವಿಟ್ಟಿಗೆಜಕಿಗಳ ಎಡೆನಾಡ 
ಗ್ರಾಮಂ (ಎಕ. ೪111, ಸೊರಬ. ೧-೨ ; 7977) ; ಪುನ್ನಾಡ ಎಡೆನಾಡು 
ವಿಷಯೇ (ಮೈಆರಿ. ೧೯೨೭, ೧೨೨-೫೩ ; 800) ; ಮನುನಿಭನೆಡೆನಾಡಧಿಪತಿ 
(ಎಇ. VI, 3೧೬-೧೨; 1057). [ಎಡ್ಕೆ * ನಾಡು) 

ಎಡೆನಾಡೆಪ್ಪತ್ತು "ಎಡೆನಾಡೆಲ್ಬತ್ತು' ನೋ. 

ಎಡೆನಾಡೆಬ್ಬತ್ತು, ಎಡೆನಾಡೆಪ್ಪತ್ತು (ನಾ). ಎಡೆನಾಡು ಎಪ್ಪತ್ತು 
ಎಂಬ ಪ್ರದೇಶದ ಹೆಸರು: ಜಿಳ್ಗುಹೆಯೆಟ್ಟತ್ತೆಡೆನಾಡೆಬ್ಬತ್ತು ತಂದ 
ವೂರ ಪನ್ನೆರಡು (ಎಕ. ೪111, ಸೊರಬ. ೪೭೭-೧೨; 991); ಎಡೆನಾಡಿ್ವಡೆ3 
ಕೃತ್ಸರ ಗಾವು ಣ್ಯ ಗಳು (ಎಕ. ೪, ಚಾಮರಾ. ೧೮-೧೯ ; 1000). 


ಎಡೆನಿಚ್ಚ 


ಎಡೆನಾಡೆಪ್ಪತ್ತು : ಎಡೆನಾಡೆಪ್ಪತ್ತಗಣಾಕ್ತಿ (we. ೪21, ೧೭೩-೩; 
350) ; ಎಡೆನಾಡೆ ಪ್ರತ್ತಸx ೫ ಶಾಕ್ಷಿ (ಎಕ. ೪11, ಶಿಕಾರಿ. ೫೨-೨೨; 
$57 ₹). [ಎಡೆನಾಡು + ಎಟ್ಪತ್ತು] 
ಎಡೆನಿಚ್ಚ (ನಾ). ಚಾಡಿಹೇಳುವುದು; ದ್ರೋಹಮಾಡುವುದು; 
“ನಿಸುಣ” (ಚತುನಿ. 1, ೧೩ ಕಿ). [?] 
ಎಡೆನುಡಿ (ನಾ). ಮಧ್ಯದ ಮಾತು; ನಡುವಣ ಮಾತು: “ಎಡೆಯ 
ನುಡಿ - ಎಡೆನುಡಿ” (ಶಮದ. ೧೬೨ ಪ್ರಯೋ). 
[ಎಡ್ಕೆ *`ನುಡ್ಮಿ] 
ಎಡೆನೆಅಕಿ (ನಾ). ಸ್ಥಳ ಸಾಕಾಗು; ತುಂಬು; ಅಡಕವಾಗು : ಎಡೆ 
ನೆಆಕಿಯದು ಭುವನತಳಂ ನಡೆವ ಚತುರ್ವಲಕೆ ದಿವಿಜಖೇಚರ ಸೈನ್ಯಕ್ಕೆಡೆ 
ನೆಜಚಕಿಯದು ಗಗನಮುಮೆನೆ (ಆದಿಫು. ೧೧-೩೪) ; ಗಗನಮೆಡೆನೆಆಿಯ 
ದೆನಿಸಿದೆ ಗಗನೇಚರ ಸೈನ್ಶಮಿಸುವ ಪೊಸಮಸೆಯ ಸೆರಲ್‌ (ಪಂರಾಮಾ. 
೯-೬೦) ; ನಡೆನರಸಂಚಿಯ ತೆಂಡಕ್ಕೆಡೆನೆಆಕಿಯದು ಪೊಡವಿ ಗಂಡು 
ಗೋಗಿಲೆಯಣಿಗಳ್ಲಿಡೆನೆಜಕಿಯದಿನಿತುಮಾ ಗಸಮೆಡೆನೆಆಕಿಯದು ಗಿಳಿಯ 
ದಳಕೆ ದೆಸೆಯೆನಿತನಿತುಂ (ಕಬ್ಬಿಕಾ. ೩೨೬); ಛತ್ರಚಾಮರದ ಮಸಕ 
ಮಯವಾಯ್ತಿಡೆವರೆ £ನೆಆ?] ಯದಾಗಸವೆನಲು (ನಿಭಾಗ. ೪-೧೨-೪೧). 
[ಎಡೆ + ನೇಕ) 
ಎಡೆನೆಅಕೆಹ (ನಾ). ಸ್ಥಳ ಸಾಕಾಗುವಿಕೆ, --ತುಂಬುವಿಕೆ: ಪರ್ಯಾ 
ಪ್ರಾವಕಾಶಃ - ಎಡೆನೆಜಕೆಹಮುಂ (ನೀತಿವಾ. ೧೯-೩). 
[ಎಡೆನೆಆಕಿ + -ಹೃ) 
ಎಡೆನೋಡು (ಕ್ರಿ). ಅವಕಾಶವನ್ನು ನೋಡು; ಆಸ್ಪದವನ್ನು 
ಹೊಂದು: ರಾಜಪುತ್ರಿಯು ಎಡೆನೊ «ಡಿ ಚಿಟಕೆ ಹಾಕಿದ ಹಾಗೆ, 
“ಕೈರಿಲೋ ಬಂದಿದ್ದಾನೋ ಏನೋ?” ಎಂದಳು (ಪಂಚಾಮೃ. ೮). 
[ಎಡ್ಕೆ * ನೋಡು] 
ಎಡೆಸಡು (ಕ್ರಿ). ಅವಕಾಶವನ್ನು ಹೊಂದು; ಆಸ್ಪದವನ್ನು ಪಡೆ: 
ಎಡೆಪಟ್ಟು ಮನೆಯೊಳುಂಬವರುಂಡು ಮನ್ನಣೆನಿಡಿದರು ನೀಚರೆಲ್ಲರಿಗೆ 
(ಭರಚ. ೪೦-೧೭). [ಎಡ್ಕೆ * ಪಡು] 
ಎಡೆಸಣಕೆ (ನಾ). ಒಂದು ಸ್ಥಳದ ಹೆಸರು: ಎಡೆಸಆಕಿಗೀ ನಡೆಕೆಯ್ದು 
ತಪಂ ಸಯ್ಯಮಮಾನ್ಕೊಳತ್ತೂರ ಸಂಘವಡೆಕೊಟಕಿದಿನ್ನು (ಎಕ. 11, 
೯೩-೧; 700). [ಎಡ್ಕೆ * ಪಜಕಿ 2) 
ಎಡೆಸ್ಪಾಯ (ನಾ). ಮಧ್ಯವಯಸ್ಸು; ನಡುಹರಯ: ಕೆಂಪು 
ಮುಖದ ಸ್ಥೂಲಕಾಯದ ಎಡ£ಡೆ3 ಪ್ರಾಯದ ಮನುಷ್ಯ (ಕಲನೆ. ೨೬೪); 
ಎಳವೆ ಇನ್ನೂ ತೀರ ದಾಟಲ್ಲದೆ ಎಡ[ಡೆ2 ಪ್ರಾಯ (ಮೂರುಉ. ೩೨). 
[ಎಡೆ * ಪ್ರಾಯ] 
ಎಡೆಬಡಿಸು (ಕ್ರಿ). ಎಡೆಯನ್ನು ಬಡಿಸು; ಊಟಕ್ಕೆ ಹಾಕು: ವಾಯು 
ಹಸಿದು ಆಪೋಷಣವ ಕೊಂಬರೆ ಎಡೆಬಡಿಸುವ ತೆಜಪಿನ್ನ್ನಾವುದು (ವಚಶಾ. 
1, ೪೩); ಮಲ್ಲಮ್ಮನತಿಭಕ್ತಿಯಿಂ ಕೈಮುಟ್ಟಿ ಯೆಡೆಬಡಿಸಲನುವಾದಳು 
(ಮಲ್ಲಚ. ೫-೪). [ಎಡೆ * ಬಡಿಸ್ಸು] 
ಎಡೆಜಾವು (ನಾ). ಬಾವಿನಲ್ಲಿ ಒಂದು ಬಗೆ: ಕಿರುಕುಸಾಲೈ, ಭಕ್ತ 
ಕಾಳು, ಅಂಬಿಲದೊಳಗಣ ಅಕ್ಕಿ, ಹೊಸಹೆಂಚು ಇವನ್ನರೆದು ಪೂಸಲು 
ಎಡೆಬಾವು ಮಾಣ್ಣುಂ (ವಿನೈವಿ. ೭೯). [ಎಡೆ ? + ಬಾವು] 
ಎಡೆಬಿಡು "ಎಡೆವಿಡು' ನೋ. 
ಎಡೆಮಟ್ಟು. (ನಾ). ಶುದ್ಧ ಕ್ಯೂ ಅಶುದ ಕ್ಕೂ ನಡುವಣ ಸ್ಥಿ ತಿ: 
ಪಟ್ಟ Es ಜನ ಕೊಟ್ಟಿ ಹಣವನೆಡರ್ಮೇಡೆಮ3ಟ್ಟು ಬಾಹಿರಮಟ್ಟ ವೆಂದು 


ರಟ್ಟ ತನದೆ ಪೆಸಂಟ್ಟು 'ನಟ್ಟವ ಕೊಂಬ ಸೆಟ್ಟ ಗಳಿರುತಿಹರಲ್ಲಿ (ಕಾಹ: 45 


ಮ [ಎಡೆ + ಮಟ್ಟು ಶಿ) 


೧೦೬೧ 


ಲಾ 


ಎಡೆಮಾರ್ಕು 


ಎಡೆಮಡಗು (ಕ್ರಿ). ತಡಮಾಡು ; ನಿಧಾನಿಸು; ತೆರಹುಮಾಡು ; 
ಅವಕಾಶಕೊಡು: ಒಡನೆಯವರೊಂದೆ ಮಾರ್ಬಲನೆಡೆಮಡಗಡದೆ 
ಪೊಗಟಕ ತಾಗಿ ತಳ್ಳಿಯದು ಯಶಂಬಡೆದೆಂ ಗೊಗ್ಗಿ (ಎಳ. ೫1, ಚಳ್ಳಕೆ. 
೪; 925); ತುಡು ಪಾಶುಪತಮನೆನೆ ನರನೆಡೆಮಡಗದೆ ತುಡೆ ದಿಶಾಳಿ 
ನಡುಗಿದುದು (ಪಂಪಭಾ. ೧೧-೧೫೨) ; ಒಡೆದಂ ವಜ್ರದ ಕೋಂಟಿಯ 
ನೆಡೆಮಡಗದೆ ಬಂದು ವಜ್ರಮುಖನಾಂತಿಆಿ ಯಲ್‌ ಕಡುಕೆ ಯ್ಜೊಡೆ 
ಕೊಂದೆಂ (ಪಂರಾಮಾ. ೧೧-೧೦೦). [ಎಡ್ಕೆ + ಮಡಗು] 
ಎಡೆಮಣೆ (ನಾ). ಎಡೆಯನ್ನು ಇಡುವ ಮಣೆ: ಕೈಕಾಲು ತೊಳೆದು 
ಕೊಂಡು ಎಡೆಮಣೆಯ ಮುಂದೆ ಬಂದು ಕುಳಿತ (ಬೆಳುಮ. ೧೦೫). 
[ಎಡೆ * ಮಣೆ] 
ಎಡೆಮನೆ "ಎಡೆವನೆ' ನೋ. 
ಎಡೆಮಲೆ (ನಾ). ಒಂದು ಊರಿನ ಹೆಸರು: ಸಾನ್ತಳಿಗೆ ಸಾಯಿರ 
ದೊಳಗೆಡೆಮಲೆ[೧೨] ಮುದುವರ ೩೦ ಮಂಡಲಿ ನಾಡೊಳಗೆ (ಕಇ, Iv, 
೧೩-೩೮ ; 1165). [ಎಡ್ಕೆ * ಮಲೆ] 
ಎಡೆಮಾಡಿಸು (ಕ್ರಿ). ಊಟಕ್ಕೆ ಬಡಿಸು; ಊಟಕ್ಕೆ ಸಿದ್ಧ ಪಡಿಸು : 
ಬಂದಳೆ ಡೇವಿ ಪಂಕ್ತಿಗೆಡೆಮಾಡಿಸಿದಪ್ರಳೆ ಚಂಡಶಾಸನಂ ಬಂದನೆ 
(ಅನಂಪು. ೧೧-೬೪). [ಎಡೆಮಾಡ್ಮು + -ಇಸ್ಕು] 
ಎಡೆಮಾಡು, (ಕ್ರಿ). ಅವಕಾಶಕೊಡು ; ಸ್ಥಳಮಾಡು; ಏರ್ಪಾಟು 
ಮಾಡು: ಅತನ ಪಡೆಗೆ ನಡೆಯಲೆಡೆಮಾಡಿದಂತೆ ಬಳ್ವಳಾದೆ ದೆಸೆಗಳುಂ 
(ಆದಿಪು. ೧೧-೫ ವ); ಬದುಕಿದೆನೆನುತ್ತವರ್ಚನೆಗೆ ಎಡೆಮಾಡುತಂ ಸದ 
ಮಳರನಲ್ಲಲ್ಲಿ ಭಕ್ತಿ ಯಂ ಬ್ರೇಡಂತಂ (ಬಸರ: ೭-೨೧) ; ನಿಳೆಯವ ಹೊಕ್ಕು 
ಓಜೆಯೊಳೆಡೆಮಾಡಿದ ಗದ್ದು 'ಗೆಯ ಲ್ಲಿ ತೇಜೋಮಯದೆ ಮಸದ 
(ಮೋಹತ. ೨೨-೪೦); ವಿಪುಲ ವಿದೆ ದೃಕ್ಕೆ ಕಂಟಕವಾಗಿ ಸಜ್ಜನರ ಅಪಹಾಸ್ಮ 
ಕೈಡೆಮಾಡಿ ಕೆಡಿಸುವುದರಿಂದ ಚ ೨೨) ; ಅವಿವೇಕದಿಂದ ಈ 
ಅನಾಹುತಗಳಿಗೆ ಎಡೆಮಾಡಿಕೊಡುತ್ತದೆ (ಚಿಕದೇ. ೧೩೧). 
(ಎಡ್ಕೆ * ಮಾಡ್ಕು] 
ಎಡೆಮಾಡ್ಕು (ಕ್ರಿ)- ನೈವೇದ್ಯಮಾಡು; ಊಟಕ್ಕೆ ಬಡಿಸು; ಬಲಿ 
ಕೊಡು : ಪರಚಕ್ರಕ್ಕೆಡೆಮಾಡಿ ಭೂವಲಯಮಂ ಭಂಡಾರಮಂ ಬಾಲ 
ವೃದ್ಧರನೀಡಾಡಿ ತಪಕ್ಕೆ ಪೋಪುದನಯಂ (ಪಂರಾಮಾ. ೨-೩೨); 
ಸತ್ಕರಿಸಿ ದಿವ್ಕಾನ್ನಗಳನೆಡೆಮಾಡುತಿರೆ (ಸೌಂದಪು. ೪೪೯); ಆದಿದೈವ 
ವನು ತಾ ಭೇದಿಸಲಿಕಲಿಯದಲೆ ಹಾದಿಯ ಕಲ್ಲಿಗೆಡೆಮಾಡಿ ನಮಿಸುವ 
ಮಾದಿಗರ ನೋಡು (ಸರ್ವಜ್ಞ. ೧೯೮); ತಂದೆಡೆಮಾಡುತ್ತಿ ದ್ದರು ನನಿತೆಯ 
ರೊಲವಿಂದ ದಿವಾ ನ್ನಪಾನಗಳ (ಭರಚ. ೪-೯) ; ಯಜನಾನನು ಪೂಜೆ 
ಮಾಡಿ ತಿಂಡಿತಿನಿಸುಗಳನ್ನು ಎಡೆಮಾಡುತ್ತಾನೆ (ಕಪಪು. ೪-೭೪). 
[ಎಡ್ಮೆ + ಮಾಡು] 
ಎಡೆಮಾತು "ಎಡೆವಾತು' ನೋ. 
ಎಡೆಮಾರು, (ಕ್ರಿ). ಸ್ಥಳಾಂತರವಾಗು; ಸ್ಥಾನಪಲ್ಲಟಿವಾಗು: 
ಪಂಡಿತನೊಬ್ಬ ಬಂದು ತನ್ನ ಕವಿತೆ ಹೇಳುವ” ಸಡಗರದಲ್ಲಿ "ಮಹಾ 
| ಭಾರದ ದ್ರೋಣಪರ್ವತ * ಎಂದನಂತೆ, ದೊರೆ ಬೆರಗಾಗಿ "ಇದೇನು 
ವಿಚಿತ್ರ? ಎಂದರಂತೆ. ಪಂಡಿತ “ಭಾರತದ "ತ ವಿಡೆಮಾರಿ ಪರ್ವದ 
ಮುಂದೆ ಹೋಗಿದೆ. ಇದು ಸ್ಥಾನಪಲ್ಲಟಾಲಂಕಾರ” ಎಂದನಂತೆ (ಕನ್ನನು. 
I, ೨೩೮). [ಎಡ್ಕೆ * ಮಾರು (ಆ ಮಾಜ್ಯು)) 
ಎಡೆಮಾರ್ಕು (ನಾ): ಸ್ಥಳಾಂತರವಾಗುವುದು; ಸ್ಥಾನಪಲ್ಲಟ: 
ಭಾರತದ "ತ' ಎಡೆಮಾರಿ ಪರ್ವದ ಮುಂದೆ ಹೋಗಿದೆ... ಇದನ್ನು 
ಎಡೆಮಾರು ಎಂದಾದರೂ ಕರೆಯಬಹುದು (ಕನ್ನನು. 1, ೨೩೮). 
(ಆ ಎಡೆಮಾರ್ಕು) 


20 


50 


35 


40 


ಎಡೆಮುರಿ 


ಎಡೆಮುರಿ (ಕ್ರಿ). ಮಧ್ಯದಲ್ಲಿ ತಿರುಗು; ನಡುವೆ ವಿಮುಖವಾಗು : 
ಇರುಳುಗಳ್ಳ ನೀರನೆ ನಿನ್ನ ತಲೆಗೆ ಹೊಣೆಕಾರ ನಾನಾಗಿಹೆನು ಯಡ([ಡೆ 
_ ಮುರಿಯದೆ ನಿಲ್ಲೆಲವೊ (ತುರಂಗ. ೫೭-೫೩). [ಎಡ್ಕೆ* ಮುರಿ] 
ಎಡೆಮುಳ್ಳು (ನಾ). ನಡುದಾರಿಯಲ್ಲಿ ಹಾಕಿದ ಮುಳ್ಳು ; ಅಡ್ಡ 
ಲಾಗಿ ಹಾಕಿದ ಮುಳ್ಳು. ೨. (ಆಲಂ) ಅಡ್ಡಿ; ತೊಂದರೆ: 
ತೊಡಕು ಸಲ್ಲದು ಹಿರಿಯನೊಳು ನಮ್ಮರ್ತಿಯ ನಡಸದಿರಲ್ಲಲ್ಲಿ ನೀನು 
ಎಡೆಮುಳ್ಳ ನೆಳೆಯಬೇಡೆಮಗದು ಸಲಲೆಂದು ನುಡಿದಳು (ಭರಚ. 
೫೦-೪೦). [ಎಡ್ಕೆ * ಮುಳ್ಳು (೮. ಮುಳ್ಳ್‌)] 
ಎಡೆಮು ಆಕ (ತ್ರ). ನಡುವೆ ನಿಂತುಹೋಗು ; ವಿಚ್ಛಿನ್ನವಾಗು : ಎಡೆ 
ಮುಜ್‌ದುದೈಶ್ವರ್ಯನಿನ್ನೇನೊಡೆಯ ಭಿತ್ತಿಯ ಚಿತ್ರವಾದನು(ಕುವ್ಯಾಭೀ. 
೧೦-೧೬). [ಎಡ್ಕೆ * ಮುಜಕ್ಕಿ] 
ಎಡೆಮೃತ್ಯು (ನಾ). ಮಧ್ಯಕಾಲದ ಮೃತ್ಯು; ಅಪಮೃತ್ಯು; 
ಅಕಾಲಮೃತ್ಯು : ಹೊಳೆಯಲ್ಲಿ ಬಿದ್ದು ಶಿಡಿಲು ಬಡಿದು ಮರವು ಮೇಲು 
ರುಳಿ ಪ್ಲೇಗೊ, ಕಾಲರಾ ತಗುಲಿ ಮೃತರಾದರೆ ಎಡ(ಡೆ] ಮೃತ್ಯು (ಅಪ 
ಮೃತಸ್ಯ)ವಿನಲ್ಲಿ ಹೋದನೆಂದು (ಹುಟ್ಟಹ. ೬೮). [ಎಡ * ಮೃತ್ಯು) 
ಎಡೆಯ, "ಎಡ್ಕೆ' ಪರಾ. 
ಎಡೆಯ್ಯ (ನಾ). ಹತ್ತಿರದವನು; ಜತೆಯವನು : ಎಡೆಗೆ ಬಹ ನೃಪ 
ನುರವಣೆಗೆ ತನ್ನೆಡೆಯರನು ಕರದೋಡಿ ಬಹಿರೊಳು ಹಿಡಿದು ಖಡುಗವ 
ನಿಂದ ಬಸವನು “ಗಣರಾವೃತದಿ (ಬಿಜ್ಜಪು. ೧೦೨-೫೩). 
“ಎಡ್ಕೆ + -ಆ್ವ) 
ಎಡೆಯ, (ನಾ). ದನಕಾಯುವವನು; ಗೋವಳ; ಗೊಲ್ಲ: ಎಡೆಯ 
ನರಸಾದೊಡೆ ಕೊಡೆಯ ಕಾವು ಮೇ ಗಾದುದೆಂಬಂತೆ (ಧರ್ಮಾಮೃ. 
೨-೧೨೪). (ದೇ. ॥ ತಮಿ. ಇಡೈ) 
ಎಡೆಯಕ್ಕರ (ನಾ). [ಛಂದ] ಒಂದು ಪದ್ಯಜಾತಿಯ ಹೆಸರು: 
ವನಜಸಂಭವಗಣಮಕ್ಕೆ ಮೊದಲೊಳತ್ತ ಲ್‌" ವನರುಹೋದರ ಗಣಯು 
ಗಳಮದಕ್ಕೆ ರುದ್ರನದಜಂತ್ಯದೊಳೆ ವಂದಿರ್ಕೆ ನಾಲ್ಕೆ ಗಣ ವನಿತೆ ವನಿತೇ 
ಕೇಳೆಡೆಯಕ್ಕರಕ್ಕೆನಸುಂ (ಭಂ ದೋ ಂಬು. ೫-೭); ನಾಗವರ್ಮನು ೫ 
ಅಕ್ಕರಗಳನ್ನು ಹೇಳಿರುವನು :- ಪಿರಿಯಕ್ಕರ, ದೊರೆಯಕ್ಕರ, ನಡು 
ವಣಕ್ಯರ, ಎಡೆಯಕ್ಕರ, ಕೀಠಿಯಕ್ಕರ (ಕೈಪಿಡಿ. ೧೨೫); ಎಡೆಯಕ್ಕರದ 
ಪ್ರತಿಪಾದದಲ್ಲಿ ಮೊದಲು ಒಂದು ಬ್ರಹ್ಮಗಣ, ಆಮೇಲೆ ಎರಡು ವಿಷ್ಣು 
ಗಣಗಳು ಕೊನೆಯಲ್ಲಿ ಒಂದು ರುದ್ರಗಣ ಹೀಗೆ ನಾಲ್ಕು ಗಣಗಳು 
(ಭಂದೋವಿ. ೧೩೬). [ಎಡೆ + ಆಕ್ಕರ್ಮ] 
ಎಡೆಯಣ (ಗು). ಮಧ್ಯದಲ್ಲಿರುವ; ನಡುವಿನ: ನಡುನೆತ್ತಿಯುದರ 
ದೇಹದೊಳೆಡೆಯೆಡೆಯಣ ಸಂಧಿ (ಖಮದ. ೩-೪೩). [ಎಡ್ಕೆ * -ಅಣ) 
ಎಡೆಯಲೆ (ಕ್ರಿ). ಅಲ್ಲಲ್ಲಿ ಸುತ್ತಾಡು; ಓಡಾಡು: ಹೊಡೆಯಲಾಗದು 
ಕೆಡೆದು ಯಮುನೆಯ ತಡಿಯ ಬಳಿಯಲಿ ಮಾಸು ನುಂಗಿತದೆಡೆಯಲೆದು 
ತಾನೊಬ್ಬ ಬಂದನು ಬೇಂಟಿಯಾಡುತಲು ( ಸಂಭಪ. ೧೩-೫). 
[ಎಡ್ಕೆ + ಅಲೆ] 
ಎಡೆಯ (ಕ್ರಿ). ಅವಕಾಶವನ್ನು ತಿಳಿ; ಆಸ್ಸದವನ್ನು ತಿಳಿ: ಎಡೆ 
ಯಣಜಕಿದು ತೊಳಗುವಂತಿರೆ ಸಿಡಿಲು ಪೋಯ್ತುಟ್ಟುದಾಗಳಂಗಜಕಲೆ 
ಯೊಳ್‌' (ಕಾವ್ಯಸಾ. ೬೫೮, ಶೂದ್ರಕ); ಒಳಗು ಫೊಅಗು ಬಲನೆಡನೆಂಬೀ 
ಯೆಡೆಯಜ್‌ದು ಮೆಯ್ಸಳಂ ಸೂಟ್ತಡವಾಗದೆ ಕಾಯ್ದು ಪೊಯ್ದ 
ಕೊರ್ವರನೊರ್ವರ್‌ (ಗದಾಯು. ೮-೧೬) ; ಎಡೆಯಜಾದಿರಿಮೆಂಬ 
ಇಕ್ಕು ಗೆದ್ದುಗೆಯನೆಂಬ ಇನ್ನುಂ ಪೆಜಸಾರೆಂಬಗ್ಗದ ಪಡಿಯಜರ ರವಂ 
ನೆಗಟ್ಟುದಾ ಮಹಾಸ್ಕಾಯಿಕೆಯೊಳ್‌' (ಜಗವಿ. ೧೧-೭೩). 
[ಎಡ್ಕ + ಅಜ] 


೧೦೬೨ 


20 


33 


40 


ಎಡೆಯಿಡು 


ಎಡೆಯಾಟ (ನಾ). ಅತ್ತಿತ್ತ ನಡುವೆ ಅಡ್ಡಾಡುವುದು, --ಓಡಾಡು 
ವುದು; ಸಂಚಾರ: ಎಡೆಯಾಟಕಡಬಡ್ಡಿಯ ಕೊಟ್ಟು ಕೆಟ್ಟತ್ತುನೋಡಾ 
ಭಕ್ತಿ (ಬಸವ. ೮೮೭); .ಕಾಯವಳಿದ ಕಾವಿನಲ್ಲಿ ಜೀವದ ಎಡೆಯಾಟ 
ಉಂಟಿ (ಶೂನ್ಯಸಂ. ೨೨೬-೨೬); ಬ್ರಹ್ಮ ಮುಖದಲಿ ಶ್ವಾಸರೂಪದಳಿ ನಿಲ್ಲ 
ದೆಡೆಯಾಟಿದಲಿಯಿರುತಿರೆ (ಸಂಭಪ. ೪-೧೪); ತೋಟಿ ಕಾಡಾರಂಬ 
ಕರ್ಟು ಗರ್ದೆಗಳೆಡೆಯಾಟದ ವ್ಮವಹಾರಿ ಜನರು (ಮೋಹತ. ೩-೩೦) ; 
ಪಡಿಯಾಸೆ ಹರದಂಗೆ ಮಡಿಯಾಸೆ ವೇಶೈಗೆ ಜಡೆಯಾಸೆ ಬೂದಿಗೊರವಂಗೆ 
ಹಾದರಕೆ ಎಡೆಯಾಟದಾಸೆ'( ಸರ್ವಜ್ಞ. ೧೭೭೮) ;' ಅವಳು ಪೇಟಿಗೆ ಹೋಗಿ 
ಬರುವವಳಾದರೆ ದಿನಕರನಿಗೆ ಅಲ್ಲಿಯೇ ಎಡೆಯಾಟ (ಸಹಾರ. ೪೦). 

ಎಡೆಯಾಟದವ - ಅಡ್ಡಾಡುವವನು; ಸುತ್ತಾಡುವವನು ; ಅಲೆ 

ಮಾರಿ: ಕೂಟಣಿಗಳಲಿ ಕುಲಹುಗೊಡದೆಡೆಯಾಟದವರೆಲಿ ವೇಷ ವಿವಿಧ 
ವಧೊಟಿಯರಲಜಸಿದನು (ತೊರರಾ. ೫-೨-೨೦). ([ಎಡ್ಕೆ * ಆಟ] 

ಎಡೆಯಾಡಿಕೆ (ನಾ). - ಎಡೆಯಾಟ: ಕೂಡೆ ಪಲ್ಲಟವಾಗಿಹುದು ಮಣಕ 
ಮಾಡಿ ತಿರುಗಿಸುತಿವರೆನಿವರೆಡೆಯಾಡಿಕೆಯಲೇ (ಪಾಠಾಂ. ಎಡೆಯಾಡಿ 
ಕಾಣದೆ] ಸಂದವಿಪ್ಪತ್ತೇಳು ದಿನವೆಂದ (ತೊರರಾ. ೪-೧೦-೧೩). 

[ಎಡೆಯಾಡು + - ಇಕೆ] 

ಎಡೆಯಾಡಿಸು (ಕ್ರಿ). ಅಲೆದಾಡುವಂತೆ ಮಾಡು; ಸುತ್ತಾಡಿಸು; 
ಓಡಾಡಿಸು : ದಾಸಿಮಯ್ಯನ ತೆ ಆದಿ ತವನಿಧಿಗಾಸೆಮಾಡೆನು ನಂಬಿ 
ಯಂತೆ ವಿಳಾಸಿನಿಯೊಳೆಡೆಯಾಡಿಸೆನು (ಬಸಪು. ೯-೩೩); ಅವಳಾನಕ್ಕ ಸಾಲೆ 
ಯವಗೆ ಬಂಗಾರವಂ ಮಾಡವೇಳ್ದುಂ ಪೊನ್ನಂ ಕೊಟ್ಟೊಡವಂ ಬಂಗಾ 
ರವಂ ಕುಡದೆಡೆಯಾಡಿಸಿದನೆನೆ (ಧರ್ಮ ಪ, ೬-೧೫ ವ); ನೆವದೊಳೆಡೆ 
ಯಾಡಿಸುತ ತವೆ ಸಖನ ನುಡಿಯಿಸುತ ಕವಿದಿರಲು ಬಗೆದ ಚಿನ್ನವನು ಪ್ರತಿ 
ವೆರಸಿ ತವಕದಲಿ ತೆಗೆವ (ಸರ್ವಜ್ಞ. ೧೪೧೩). [ಎಡೆಯಾಡು + -ಇಸ್ಕು] 

ಎಡೆಯಾಡು (ಕ್ರಿ). ಅತ್ತಿತ್ತ ಅಡ್ಡಾಡು; ಅಲೆದಾಡು ; ಸಂಚರಿಸು; 
ಸುತ್ತಾಡು: ಅಕೆಗಳೆಡೆಯಾಡಿಯುಂ ಮನಂಗೊಳೆ ಪಾಡಿಯುಂ ಮನುಜ 
ಮಾಂಧಾತನಂ ಸೋಲಿಸಲಾಜದೆ (ಪಂಪಭಾ. ೭-೯೧ ವ); ಎಡೆಯಾಡು 
ವೆಳೆವೆಂಡಿರ ಮೆಲ್ಲಡಿಗಳಲತಗೆಗಳಿಂ ರಾಗಸಾಗರಂ೦ ಕವಿದಂತೆಯುಂ 
(ಕಾದ ಂಪೂ. ೧೦೧೦); ಮುಗಿಲೆಡೆಯೊಳೆಡೆವಿಡದೆಡೆಯಾಡಿ ಬಬಲ್ಲ 
ಬಿಜ್ಜೋದರಿಯರ್ಕಳ್‌ (ಕಬ್ಬ ಕಾ. ೩೦); ಹಡಗನೇಜಅಕಿದವಂಗೆ ತಡಿಯೊ 
ಳಿರ್ಪಚಲಂಗಳೆಡೆಯಾಡುವಂತೆ (ಅನುಸಾ. ೨-೭-೧೦); ಶೇಷಪ್ಪ ಮಾಸ್ತ 
ರರು ಮುಂದೆ ಮಾತನಾಡಲಾರದೆ ದಿಗ್ಗನೆ ಎದ್ದುನಿಂತು ಎಡೆಯಾಡತೊಡ 
ಗಿದರು (ಮುತ್ತೈದೆ. ೧೮). [ಎಡ್ಕೆ * ಆಡು] 

ಎಡೆಯಾಯ್ಲ (ನಾ). - ಎಡೆಯಾಟ. "ಎಡೆಯಾಯ್ಲತನ' ಪರಾ. 

[ಎಡ್ಕೆ *-ಆಯ (ಆ -ಆಯಿಲ್ಕ)] 

ಎಡೆಯಾಯ್ಲ ತನ (ನಾ). ನಡುವೆ ಅಡ್ಡಾಡುವಿಕೆ; ಅಲೆತ: ಚದ್ಮ 
ಯ್ಶನು ಜಕ್ಕಯ್ಕನುವೆಂಬ ಪಾರುವರು ಗುಣ್ಣಮಯ್ಯಂದೋಣ ಎಡೆ 
ಯಾಯ್ಲತನದಿಂ ರಾಜಗಾಮಿತಂಗೆಯ್ದು (ಸೌಇಇ. IX-, ೧೨೩-೧೬; 
1060). [ಎಡೆಯಾಯ್ಲ + -ತನ] 

ಎಡೆಯಾಜು (ಕ್ರಿ). ನಡುವೆ ಬತ್ತಿ ಹೋಗು; ಒಣಗಿಹೋಗು: 
ಮತ್ತೊಂದಟಲಿ ಮನ ಕಾಲೂಆದಂತನುರಾಗರಸನೆಡೆಯಾಆದಂತನುಶ 
ಮನ ಮೂರ್ತಿಧ್ಯಾನ ಸುಖದೊಳಗೆ (ನಿಭಾಗ. ೨-೧-೨೭). 

[ಎಡ್ಕೆ * ಆಜು] 

ಎಡೆಯಿಡು (ಕ್ರಿ). ನಡುವೆಯಿಡು; ಅವಕಾಶಕೊಡು: ಅವಧಿಯ 
ನೊಂದು ತಿಂಗಳೆಡೆಯಿಟ್ಟಿ ನಿಯಂ ತಡೆದಿರ್ಪನಲ್ಲನೆಂಬವಸರದೊಳ್‌ 
(ಆದಿಪು. ೧೨-೪೩) ; ಎರಡುಂ ಕೈಗಳುಮಂ ನಿಷ್ಕರುಣಿಗಳೆಡೆಯಿಟ್ಟು 
ಕಡಿಯೆ (ಧರ್ಮಾಮೃ್ಮ. ೭-೧೦೭). 


ಎಡೆಯಾ 


ಎಡೆಯಿಡೆಪಡು - ಅವಕಾಶವಿರುವಂತಾಗು; ಅಂತರವಿಡು: 
“ಅನಂತರಾ- ಎಡೆಯಿಡೆಪಡದ ” (ತತ್ತ್ವಪ್ರ. ೨೨೭). [ಎಡ್ಕೆ * ಇಡು] 
ಎಡೆಯಾ (ಕ್ರಿ). ಅವಕಾಶವನ್ನು ಕೊಡು; ಆಸ್ಪದವನ್ನು ಕೊಡು : 
ಕಾವ್ಯಧರ್ಮ ಮೂಲಛೇದನವನ್ನೆಸಗುವ ಮಹಾದೋಷದ ಬೀಜಕ್ಕಾ 
ದರೂ ಎಡೆಯಾಯಬಾರದು (ನಾತೋಜ. ೩೬೫). ಗ([ಎಡ್ಕೆ - ಕೃ) 5 
ಎಡೆಯುಡಿಯಾಡು (ಕ್ರಿ). ಕೊಟ್ಟ ಮಾತನ್ನು ನಡುವೆಮುರಿ; 
ವಚನಭಂಗ ಮಾಡು: ಮನಂಗಿಡಲೀವನೆ ಪೋಗಿ ಬಂನಿಮೆಂದೆಡೆಯುಡಿ 
ಯಾಡಲೀವನೆ ಮನೋಮುದದಿಂ ಕರೆದಿತ್ತು ಕೆಯ್ಗಳಂ ಬಿಡೆ ಮುಗಿವಾಜಿ 
ದಲ್‌ ನೆಗಟ್ಟನೀ ಧರೆಯೊರ್ಳ ಎಡೆವಾರಿದೇವನೆ (ಎಕ. ೪, ಚನ್ನಗಿ. 
೩೮-೧೮; 11492). PP ಎಡೆಯಡಿಯಾಡು'(= ನಡುವೆ ಓಡಾಡು) 
ಎಂದು ಪಾಠವಿರಬಹುದೆ? [ಎಡೆ * ಉಡಿ, + ಆಡು] 
ಎಡೆಯುಡುಗು, ಎಡೆವುಡುಗು (ಕ್ರಿ). ನಡುವೆ ನಿಂತುಹೋಗು; 
ಪರಂಪರೆ ಮರಿದುಹೊ ಗು: “ಎಡೆಯುಡುಗು - ವಿಚ್ಛೀದೇ 
(ಸ್ಥಳಬಿಡು)  (ಶಮಧಾ) ; ನೆಗಟ್ಟೋ ಕ್ರಿಯಾವಿಶೇಷಂಗಳನಲ್ಲಿಂದಿತ್ತೆಡೆ 
ಯುಡುಗದೆ ನಡೆಯಿಸುವುದು (ಆದಿಪು. ೧೫-೧೬ ವ); ಕಡುಕುಂ ಪರಲ್ಲಳುಂ|15 
ಮೆಲ್ಲಡಿಗಳನೆಡೆಯುಡುಗದೊತ್ತಿದೆಡೆಯಿಂ ನೆತ್ತರ್ಬಿಡದೆ ಚ್ಚು ಪಾಯೆ 
(ಸುಕುಮಾ. ೧೨-೧೮) ; ಕಿಡುವೊಡಲೊಡಮೆಗಳಿರಡಜಕೊಳೆಡೆಯುಡುಗದೆ | 
ತೊಡರ್ದು ತೋರ್ಪಹಂ ಮಮಭಾವಂ (ವರ್ಧಪು. ೧೪-೯೧); ಕಡುಗಮನೆ 
ಘರಿಘರಿಲನೆಡೆಯುಡುಗದೆ ಕೊಆಕಿದರರೆ ಮಡಗಿದಂ ನಿಜಶಿರಮಂ(ರಾಜಶೇ. 
೧೪-೨೯). ಎಡೆವುಡುಗು : ಎಜಿವುಡುಗದೆ ತದ್ಧರ್ಮ ಕಾರ್ಯತತ್ಪರ |20 
ನಾಗಿ (ಸೌಇಇ. 120-1, ೨೯೩-೧೮ ; 1162). (ಎಡೆ + ಉಡುಗ್ಯ್ಯು] 
ಎಡೆಯೂರು (ನಾ). ಒಂದು ಊರಿನ ಹೆಸರು: ಎಪ್ಪತ್ತಆ ಬಳಿಯ 
ಎಡೆಯೂರ ಗುಯ್ಯಲೊಂದು ಆ ಗುಯ್ಯಲಿ ತನ್ನ ಪ್ರತಿಷ್ಟೆಮಾಡಿದ 
ಲುಂಕೇಶ್ವರದೇವರ್ಗ್ಗ್ಗಂ (ಎಕ. 201, ಮೊಳಕಾ, ೪೦-೫; 987). 
ಕ [ಎಡ್ಡೆ * ಊರ್ಕು (ಆ ಊರ್‌)) 
ಎಡೆಯೊಡ್ಡು (ಕ್ರಿ). ಮಧ್ಯದಲ್ಲಿ ಚಾಚು, --ಸೇರಿಸು; ನಡುವೆ 
ಇಡು: ಇರುಳುಗಳ್ಳನ ಕೂಡೆ ಸೇರಿದ ಮರುಳಿನಂತಿರೆ ನೀವು ರಣದಲಿ 
ತಟಾಸಿಕೊಂಬಿರಿ ಹಾಯ್ದುರವದಿರು ನಿಮ್ಮನೆಡೆಯೊಡ್ಡಿ (ಕು ವ್ಯಾದ್ರೊೋ. 
೧೭-೩೨) ; ಉಜುನ ಬಾಲವ ಬೆಳಸಿ ದಾರಿಯ ತೆಜಹುಗೊಡದೆಡೆಯೊಡ್ಡಿ 
ಮನುಜನ ಮಜುಕವನು ತಾ ಕಾಂಬೆನಿನ್ನೆನುತಿರ್ದನಾ ಹನುಮ (ಕುವ್ಯಾಅ 
ಓರಿಇ. ೧೧-೧೪). (ಎಡೆ * ಒಡ್ಡು] 
ಎಡೆಯೊತ್ತು, (ಕ್ರಿ). ಮಧ್ಯದಲ್ಲಿ ಒತ್ತು, ಅದುಮು: ಮಸಗಿ 
WAS ನರ ನುನಸಿಯದಡೆಯೊತ್ತಿ [ಪಾಠಾಂ. ವೊತ್ತಿ] ಪೊಕ್ಕು 
ಕೆಲನಂ ಕೊರ್ಬುತ್ತೆಸೆದು ' ಬಿದಿರ್ದಾರ್ದುಮೇಲಕ್ಸೇಟಕ್ಸಿ ಸಮಂಜಸಸನಿಕ್ಸಿ 
ಮಿಕ ೈನರಿವಾಹಿನಿಯಂ (ಕವಿರಾ. ೧-೬೫) ; ಎಸೆವ ಚೆಂದೆಂಗಾಯ್ಸ ಕೊಂ 138 
ಜೊರಿದನೆಡೆ [ಪಾಕಾಂ. ಒಡೆ] ಯೊತ್ತಲೊಸರಿ ಸೋರ್ವೆಳನೀರ್ಗಳರ್ಫ್ಯಂ 
ಗಳಾಗೆ (ಜೈಮಿಭಾ. ೩-೨೭). [ಎಡ್ಕೆ * ಒತ್ತು ೩1 
ಎಡೆಯೊತ್ತು, (ನಾ). ಒಂದು ಬಗೆಯ ತಾಳ; ಮಧ್ಯತಾಳ (?): 
ಜಾಣ್ಣಿಡದಾಡಿ ಮೊದಲ ತಾಣದೊಳೆಡೆಯೊತ್ತಿನೊಳೆಸೆವ ಕಡೆಯ ತಾಳದ 
ಯತಿಯೊಳ್‌ (ಅಜಿಪು. ೫-೪೧). [ಎಡ್ಕೆ * ಒತ್ತು] 40 
ಎಡೆವಗಲ್‌, ಎಡೆಹಗಲು (ನಾ). ನಡುಹಗಲು; ಮಧ್ಯಾಹ್ನ : ಮಣಿ 
ಮಾಡದ ಲೋವೆಗಳಲ್ಲಿ ಕೋದ ಪೊಸಮುತ್ತಿನ ಮೊತ್ತದ ಬೆಳಗು 
ಚಂದನಾಲೇಪದ ಪದನಂ ಕುಡುವುದಲೆವ ರನಿಗೆಡವಗಲೊಳ್‌ (ಯಶೋಚ. 
೧-೨೯) ; ಎಡೆವಗಲವರೆಗೂ ಅವರನ್ನು ತಡೆದು ಅಲ್ಲಿಯೆ ನಿಲ್ಲಿಸಿ (ನಗೆಗ. 
೫೬). ಎಡೆಹಗಲು : “ಮುಂಜಾವಿನ ನಂತರ (ನಡುಹಗಲು) ”|« 
(ಜಾನಕೋ. ೨೪). [ಎಡ್ಕೆ * ಪಗಲ್‌] 


25 


೧೦೬೩ 


ಎಡೆವರಿಸು 


ಎಡೆವಟ್ಟ (ನಾ). ಒಂದು ಊರಿನ ಹೆಸರು: ಬನನಸೆ ನಾಡೊಳಗಣ 
ಕಂಪಣ ಮಾಸವೂರು ೧೨ ಎಡೆವಟ್ಟಿ- ಬಳ್ಳನೆ ೭೦ ನರಿಯಳಿಗೆ ೪೦ (ಕಣ. 
೪, ೧೬-೩೭; 1165). "ಎಡೆವಟ್ಟಿ' ಪರಾ. [ಎಡೆ * ?) 
ಎಡೆವಟ್ಟಿಲ್‌ (ನಾ). ಊಟದ ತಟ್ಟೆಯ ಸುತ್ತಲೂ ಇಡುವ ಬಟ್ಟಲು: 
ಎಡೆವಟ್ಟಲ್ಲಡ್ಡಣಿಗೆಗೆ ಪಡಿಗಕ್ಕೆ ತಗುಳ್ಡಿ ಪಟ್‌ಯೆ ಬಿತ್ತರಿಗೆಗೆ ತಕ್ಳೆಡೆಯ 
ಆದು ಪಂತಿಕಾಜರೆ ನಡೆ ಯ ಜಕಿದು ವಿಲಾಸದಿಂದಮಿರಿಸಿದರಾಗಳ್‌ 
( ಸುಕುಮಾ. ೧೧-೨೬). [ಎಡೆ + ಬಟ್ಟಲ್‌] 
ಎಡೆವಟ್ಟೆ (ನಾ). ೧. ಮಧ್ಯಮಾರ್ಗ; ನಡುದಾರಿ: ಬರುತಿಪ್ಪ 
ಮಡದಿಗೆಡೆವಟ್ಟಿ ಯೊಳು ಬಂದ ಸಂಕಟವನಿನ್ನಾವ ಜೀವರು ಕೇಳ್ವರು 
(ಹಚಕಾ. ೧೨-೫೬) ; ನಾನಾ ಧಾನ್ಮಂಗಳಂ ಪೇಜಕಿಕೊಂಡು ನಡೆತರ್ಪಾ 
ಗಳೆಡೆವಟ್ಟಿ ಯೊಳೆಲ್ಲಿಯುಂ ಲಿಂಗದರ್ಶನಂ ಸಮನಿಸದಿರಲ್‌ (ವೃಷವಿ. 
೬-೮ ವ). ೨. ಒಂದು ನಾಡಿನ ಹೆಸರು: ನನ್ನಿಯ ಗಂಗಪೆರ್ಮ್ಮಾಡಿ 
ದೇವರಸರುಯೆಡೆವಟ್ಟಿ . - ಬಳ್ಳವೆಯಪ್ಪತ್ತುಮಂ (ಎಕ. ೪1, ಶಿಕಾರಿ, 
೧೮-೧೩ ; 1158). "ಎಡಿವಟ್ಟ' ಪರಾ. (ಎಡ್ಕೆ * ಬಟ್ಟಿ, 
ಎಡೆವಡಿಸು (ಕ್ರಿ). ಅಳವಡಿಸು ; ಸೇರಿಸು; ಜೋಡಿಸು : ನುಡಿಸಿದರು 
ರಾಯಮದ್ದಳಿಗರತಿಶಯ ಮುದವನೆಡೆವಡಿಸಿ ಸಭೆಗೆ (ರೇವಣ. ೩-೪೨) ; 
ಲಿಂಗವ ಸರ್ವಾಂಗದೊಳೆಡೆವಡಿಸಿದ ದೇಶಿಕ ಚಕ್ರೇ ಶಂ ಸಿದ್ಧೇಶಂ 
ರಕ್ಷಿಪುದು (ಉದ್ಭದೇ. ೨-೫). [ಎಡ್ಕೆ * ಪಡ್ಡು + -ಇಸ್ಕು] 
ಎಡೆವಡು (ಕ್ರಿ). ನಡುವೆ ಮಲಗು ; ಹತ್ತಿರದಲ್ಲಿ ಮಲಗು: ಪಗಲಂ 
` ಕಳೆದಾಯಿರುಳಿಜಿವಟ್ಟರ್ದ ವೈಶಂಪಾಯನನೊಳಂ ಪತ್ರಲೇಖೆಯೊಳಂ. .. 
, ಆಲಾಪಂಗೆಯ್ಯುತ್ತಮಿರ್ದು (ಕಾದಂಪೂ. ೬೧೧). (ಎಡ * ಪಡ್ಡು] 
ಎಡೆವಡೆ (ಕ್ರಿ). ಅವಕಾಶವನ್ನು ಹೊಂದು; ಆಸ್ಪದವನ್ನು ಪಡೆ: ದಿನಸ 
ಕರಾದರ್ಶಬದ್ಧ ವಿವರ ನವವನಜದೊಳೆಡೆವಡೆಯದ ವರ ಕೈ ರವಮಿತ್ರ 
ಕಿರಣದಂತವಳ ವಚನಮೊಳಪುಗದೆ ತನ್ಮನಃಪದ್ಮಿನಿಯೊಳ (ಶಾಂತಿಪು. 
೫-೧೪೫) ; ಕಾಲಿಡಲೆಡೆವಡೆಯದೆ [ನಾ 9 ೦. ಅಜಸಿಯದೆ] ಕುರುಪತಿ 
ದಡಿಗವೆಣಂಗಳನೆ ಮೆಟ್ಟಿ ನಡೆಯುತ್ತಿರ್ದಂ (ಗದಾ 
[ಎಡ್ಕೆ * ಪಡೆ] 
ಎಡೆವನೆ, ಎಡೆಮನೆ (ನಾ). (ಮನೆಗಳ) ನಡುವಣ ಮನೆ: ಮೆಲ್ಲನೆ 
ಮರುತನಂದನಂ ಮನೆಗಳೆಡೆವನೆಗಳಂ ಶೋಧಿಸುತ(ವೆಂಕಾರಾ. ೫-೪-೨೪). 
ಎಡೆಮನೆ: ಎಡ([ಡೆ3 ಮನೆ [ಪಾಠಾಂ. ವನೆ]ಯೊಳೀಕಡೆ ಮನೆಯೊಳಾಕಡೆ 
ಮನೆಯೊಳುಂ ಹೋಗನವಂ ಶಿಶು (ಬಸಪು. ೪೮-೨೫). [ಎಡ್ಮೆ* ಮನೆ] 
ಎಡೆವರ್‌ (ಕ್ರಿ). ಅವಕಾಶ ಉಂಟಾಗು; ಆಸ್ಪದವಾಗು : ಮೇಣುಂ 
ಮೇಣ್‌ ದುಃಖಮೊದನೆ ಬೀರದ ರೋಸಕ್ಕೆ ಡೆವರ್ಕುಂ (ರಾಮಾ ಶ್ತ 
೩೪-೩೦). [ಎಡೆ + ಬರ್‌] 
ಎಡೆವರ (ನಾ). “ನಡುವೆ ಮರೆತು ಹೋಗುವಿಕೆ ; ಅಸ್ತವ್ಯಸ್ತವಾಗು 
ವಿಕೆ” (ಸಿಂಕೋ. ೭೧). [ಎಡ್ಕೆ * ವರಂ (೮. ಮಣಕ್ಕಿ)) 
ಎಡೆವರಿ "ಎಡೆವಜಾ? ನೋ. 
ನಿಡೆವರಿಯೂರ್‌ (ನಾ). ಒಂದು ಊರಿನ ಹೆಸರು: ಚೋ ಚಿಗ 
ಧರ್ಮ್ಮಸೆಟ್ಟ ಉತ್ತನಗಳ್ಳಮ್‌ ಕ್ರದೊಳೆ ನಿಲೆ ಎಡವರಿಯೂರ ಮಲೆವ 
ಸತ್ತೆಮ್‌ (ಮೈಆರಿ. ೧೯೧೬, ೧೩-೩ ; 900). [ಎಡೆ * ಪರಿ + ಊರ್‌] 
ಎಡೆವರಿಸು (ಕ್ರಿ). ೧. ಮಧ್ಯದಲ್ಲಿ ಬರಿಸು; ನಡುವೆ. ಬರಮಾಜು : 
ಸಮನ್ಮಿಖದೊಳೆಡೆವರಿಸಿಯಾ ನಂಬ್ಯಣ್ಣನೊಡನೆ ಶಿವನಿಂತೆಂದನು 
(ಸೌಂದಪು. ೬-೪೪). ೨. ಹಿಮ್ಮೆಟ್ಟಿಸು; ಓಡಿಸು: ಕವಿದುದೆಡಬಲ 
ವಂಕದಲಿ ಸುರನಿವಹ ಸೂಟಯ ಸರಳ ಸೋನೆಗೆಡ[ಡೆ3ವರಿಸಿದವ 
ಸೋನೆಯಡವರಿಸಿದುವ]ಡಿಗಡಿಗೆ ಕರ್ಣನ ರಥದ ವಾಜಿಗಳು 
[ಎಡೆ + ಪರ್ಮಿ + -ಇಸ್ಯ್ಯ] 


ಯು. ೪-೧೪). 


[ವಾಠಾಂ. 


( ಕುವ್ಯಾಅ. ೧೯-೩ ೬). 


ವಿಡೆವರಿಹ 


ಎಡೆನರಿಹ (ನಾ). ನಡುವೆ ನಿಲ್ಲಿಸುವುದು: “ಕಥಾವಿಚ್ಛೇದಃ-ಮಾತಿನೆಡೆ 
ವರಿಹಮುಂ? (ನೀತಿವಾ. ೩೧-೩). 
[ಎಡ್ಮೆ* ಪರಿ, (ಆ ಪಜಕ್ಕಿ) * -ಹ್ಮ) 
ಎಡೆವರ್ಜ (ನಾ). ಮಿಶ್ರವರ್ಣ; ಕಪ್ಪು ಮತ್ತು ಬಿಳಿಯ ಮಿಶ್ರ 
ವರ್ಣ: * ಕಲ್ಮಾಸಯೆಂಬುದು ಎಡೆವರ್ಣಂ” (ಹಲಾಯು. ೧೨೧-೫೧). 
[ಎಡ್ಕೆ + ವರ್ಣ] 
ಎಡೆವಲಿ (ನಾ). ಪ್ರಾದೇಶಿಕ ಬಲಿ; ಸ್ಥಳಬಲಿ (?) : ಎಡೆವಲಿಗುಡ 


೧೦೬೪ 


ಲೆಂದಂತಕನಡುವುಲ್ಗಿ ಯನಟ್ಟ ತೆಅದೆ ತಾಜುಂತಟ್ಟುಂಗೆಡೆದಿರೆ ' 


ರಣದೊಳ್‌ ಮತ್ತಂ ಕಡಿಬಂಡಮದಾಯ್ತು (ಪಂರಾಮಾ. ೧೩-೧೦೬). 
[ಎಡ್ಕೆ * ಬಲ್ಮಿ] 
ಎಡೆವಅ (ನಾ). ನಡುವೆ ಬಂದ ಬರ, ಅಭಾವ: ಕಡಂಗಿ ತಣಾದು 
ಶರವರ್ಷದಿನಂದೆಖಯೆ ಕಡಿಕೆಯ್ದು ಬಿಡಡೆಡೆ (ಪಾಕಾಂ. ದ]ನಜನಂ 
ಮಾಡಿದುವು ಗುರುತನೂಜನ ಕಣೆಗಳ್‌ (ಸಂಪಭಾ. ೧೨-೮೧) ; ಎಡೆವಜ 
ದೊಳೆಜಗಿ ಬಜಸಿಡಿಲಿಡುಮುಡುಕೆ ಪೊಡೆದುದೆನಿಸಿ.ಪಾಂಡ್ಕನ ರಥದಚ್ಚು 
ಡಿದಟಲ್ಗ ತಲ್ಲ ಕೊಂಡುವು ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌ 
(ಪಂಪಭಾ. ೧೨-೮೨). [ಎಡೆ + ಬಲ್ಕ] 
ಎಡೆನಅಕ, ಎಡೆವರಿ (ಕ್ರಿ). ಮಧ್ಯದಲ್ಲಿ ಹರಿದುಹೋಗು ; ನಡುವೆ 
ಕತ್ತರಿಸಿಹೋಗು ; ನಡುವೆ ನಿಂತುಹೋಗು; ವಿಚ್ಛೇದವಾಗು :' 
ಸಯ್ತಡವಡಿಕೆಗಳಿಂ ತೊಡೆದತ್ತೆಡೆವಜಕಿಯದೆ ಪೊಳೆವ ಮಿಂಚು ಮುಗಿಲೆಡೆ 
ಯೆಡೆಯೊಳ್‌' (ಕವಿರಾ. ೩-೧೨೬) ; ಪಾರಂಪರ್ಯ್ಮಾಯಮೆಡೆವಜಯದೆ 
ಬನ್ಮ ಧರ್ಮಸನ್ತತಿ (ಎಕ. ೫1, ದಾವಣ. ೧೭-೧೦ ; 889) ; ಅವ್ಯವಚ್ಛಿನ್ನ 
ವಾಗಿ ಬಂದ ಸೋಮವಂಶಮಾಗಳೆಮ್ಮ ಕುಲಸಂತತಿಗಮಾರುಮಿಲ್ಲದೆಡೆ 
ವಜಕ[ಪಾಠಾಂ. ಎಡೆ ವರಿ, ದೊಡೆ ಅಜ್‌]ದು ಕಿಡುವಂತಾಗಿರ್ದುದು 
(ಪಂಪಭಾ. ೧-೮೪ ವ); ಎಡ£[ಡೆ3 ವಜೀಯದೆ ಪುಡಿಗಟ್ಟಿದ ಮುತ್ತಿನ ಮಳ 
ಲ್ಲೆದೆಆಿದ. ಮಣಿಕುಟ್ಟಿಮದೊಳಂ (ಕಾದಂಉ. ೩೨೬) ; ಎಡ£ಡೆ] ವಟ 
ಯದು ನಿನ್ನೊಲ್ಮೆಯೆಂದು ನಡ್ಚುವೆಂ (ಜಗವಿ. ೧೨-೧೦೫); ಕಡುಚಿಂತೆ 
ಮೊಳೆವಂತೆ ರಜನಿ ಮೊಳೆವಾಗ ಪತಿ ಹಿಡಿಹಡೆಯೆ ಬಪ್ಪ ಪಡೆಯಂತೆ ಕಣು 
ಗಳು ಹಾದಿಯೆಡೆವಟ [ಪಾಠಾಂ. ಎಡವರಿ, ಎಡೆವರಿ]ದು ತಮಗೆ ತಾವೇ 
ಬಪ್ಪುದಂ ಕಂಡು (ಸಿದ್ಧರಾ. ೨-೪೪) ; ದೃಢತರದ ವರವಾಯ್ತು ಸಿರಿ 
ಯಾಯ್ತೆಡೆವಜಿಯದುಬ್ಬರದ ಶೌರ್ಯದ ಕಡಲು ಕೈವಶ ವಾಯ್ತು 
(ತೊರರಾ. ೧-೮-೩೪); ಎಡ(ಡೆ3 ವಜಕಿಯದೆ ವಾಚ್ಮಮನಾ ವಾಚಕಡೊಡ 
ವೆರೆದಲ್ಲದೆ ಬೇರ್ಸಡಿಸಿರದೆಂದಡಿಗಡಿಗುಸಿರ್ವ ಬುಧರ (ಜಯಕಾ. ೩-೩೩). 
ಎಡೆವರಿ: ಎಡೆವರಿಯದಂತೆ ಕೂಡಲೆ ಆತ ಮತ್ತೆ ಕಣೆಯೆಸೆಯುವನು 
(ಭಾಮಣಿ. ೩೧) ; ಒಡಲೊಳಗೆ ಅಲಗಿಕ್ಕಿ ತಿರಿವಿದಂತಾಯಿತು ಎಡೆವರಿ 
ಯದೆ ಉಸಿರೊಕ್ಳಿತು (ಬದುರೆ. ೨೦೨). [ಎಡ್ಕೆ * ಪಕ್ಕಿ] 
ಎಡೆವಜಕೆ (ಕ್ರಿ). ನಡುವೆ ಬತ್ತಿಹೋಗು ; ಒಣಗು : ಭಾರತ ವಿನುತ 
ಕುಲ ಜಲರಾಶಿಯೆಡೆವರಿ£ಜಕಿ 3ತದು ವಿಚಿತ್ರನಲಿ (ಕುವ್ಯಾಆ. ೩-೫). 
[ಎಡ್ಕೆ + ಬಲಕ್ಕೆ) 
ಎಡೆವಾತು, ಎಡೆಮಾತು (ನಾ). ನಡುನಡುವೆ ಆಡುವ ಮಾತು; 
ಹೆಚ್ಚಿನ ಮಾತು: ಬಿಡುಬಿಡಂತಿಂತೆಂದು ಪೊಡರ್ವ ನುಡಿಗಡಣಗಳ 
ನೆಡೆವಾತದೇಂ ಷಟ್‌ಸ್ಥಲ ಸ್ಥಾಪನಾರ್ಥಮಾ ಕಡುಮೆಯ್ಮೆವಡೆದ 
ಸಣ್ಮುಖನಖಳಶಕ್ತಿ ಬಂದೊಳಪೊಕ್ಕು ಶೋಭಿಸುತಿಕೆ (ಪದ್ಮರಾ. ೪-೨೮). 
ಎಡೆಮಾತು : ನುಡಿಯ ನುಡಿವವರಲ್ಲಿ ಎಡೆಮಾತನಾಡೆ ಬೇಜಕೊಂದೆಡೆ 
ಯುಂಟಿಂಬುದೆ ಮಾಯೆ (ಡಬೊಮ್ಮ. ೭); ನಿನ್ನ ಪತಿಯಂ ಬರವೇಟ್‌ಡೆ 
ಮಾತನಟ್ಟಲೇಂ ಕದನದೊಳಾನೆ ಪೇಲ್ಲಿಪೆಂ (ಚಂದ್ರಪು. ೬-೨೪). 
[ಎಡೆ + ಮಾತ್ಯು) 


35 


40 


ಎಡೆವೆರಲ್‌ 


ಎಡೆವಾಯ್‌, ಎಡೆ ಹಾಯ್‌ (ಕ್ರಿ). ನಡುವೆ ಬರು; ತಾನಾಗಿ 
ಕಾಣಿಸಿಕೊಳ್ಳು : ಹಿರಿಯರ ನುಡಿಗೆಡೆವಾಯದೆ ಪುಲ್ಲೆಯಂತೆ ಗುಣವಂತರ 
ಕೂಟಕ್ಕೆ ಬೆದಆದೆ (ಧರ್ಮಾಮೃ. ೫-೯೯); ಕಾವ್ಶಕರ್ತೃ ತಪ್ಪುವನೆ ವೊಂದೆ 
ರಡೆಡೆಯೊಳು ಎಡೆವಾಯ್ಡು ಬಂದ ತಪ್ಪಂ ಹಿಡಿದು ಸಾಧಿಸದೆ ಕಡೆತನಕ 
ಬಂದ ಲೇಸಿಂಗೆ ತಲೆದೂಗೆ ತಲೆಯೊಡೆವುದೇ (ಹಚಕಾ. ೧-೨೩) ; ನೆಗೆ 
ದೊಡೆದು ಬಿಳ್ಲುಂ ಪೊರಳ್ತುಂ ಗಗನಕ್ಕೆ ಡೆವಾಯ್ಡು ಪಾಯ್ಜು ವಗಡಾದಶ್ವಂ 
(ಹಮ್ಮಾರ. ೩-೩೧). ಎಡೆಹಾಯ್‌ : ಕಲಹ ಬೀದಿಯೊಳಾಯ್ತು ಕಟ್ಟ 
ದರಳಿನಿನೋದದಲಹಿತರೆಡ£ಡೆ] [ನಾಕಾಂ. ಅಡ]ಹಾಯ್ದೆಳೆದು ತಂದನು 
ಪಾರ್ಥ (ಕುವ್ಕಾಆ. ೨೧-೩೬). [ಎಡ್ಕೆ * ಪಾಯ್‌,] 

ಎಡೆವಿಡವು "ಎಡೆವಿಡಿವು' ನೋ. 

ಎಡೆವಿಡಿ (ಕ್ರಿ). ಅವಕಾಶವನ್ನು ಪಡೆ, ಹೊಂದು: ಎಡೆವಿಡಿಯಲ್ಯ 
ವಡಿಂ ಕಟವಪ್ರ ವಮೇಜಕಿಯೆ ನಿಲ್ಲದನನ್ಮನ್‌ (ಎಕ. 11, F೩-೩ ; 700). 

[ಎಡ್ಕೆ * ಪಿಡಿ] 

ಎಡೆನಿಡಿವು; ಎಡೆವಿಡವು (ನಾ). ೧. ಅವಕಾಶವನ್ನು ಪಡೆದಿರು 
ವಿಕೆ; ವ್ಯಾಪ್ರವಾಗಿರುವಿಕೆ ; ವ್ಯಾಪ್ತಿ: ಸೌರಾಷ್ಟ್ರ ಸೋಮೇಶ್ವರ 
ನೆಡೆವಿಡಿವಿಲ್ಲ [ಪಾಠಾಂ. ಎಡೆವಿಡದಿಲ್ಲ]ದಿಪ್ಪ ಬೆಡಗ ಕಂಡೆ (ಅದವ. ೯೯). 
ಎಡೆವಿಡವು: ೨. ಸ್ಥಳಾವಕಾಶ; ಕಾಲಾವಕಾಶ: ಈಯಂದದಿಂದ 
ಪುರವರದೊಳಿಡ£ಡೆ]ವಿಡವಿಲ್ಲ [ಪಾಠಾ ಂ. ಡೆವಿಡಲಿಲ್ಲ]ದಾಯಿಕ್ಷುಕೋ 
ದಂಡನಲರ್ಗಣೆಯನಿಟ್ಟು (ಸಮ್ಯಕಾ. ೩-೩೦) ; ಫುಡುಘಡಿಸುತೆಡ£ಡೆ3 
ವಿಡವಿಲ್ಲದೇಬಿಡುವ ಲೋಹಯಂತ್ರದ ರವಂ ಘೂರ್ಣಿಸಿದುದು (ಸಮ್ಯಕ್‌. 
೮-೩೯). [ಎಡೈ * ಬಿಡುವು] 

ಎಡೆವಿಡಿಸು (ಕ್ರಿ). ಸ್ಥಾನವನ್ನು ಕಲ್ಪಿಸು; ಸ್ಥಳವನ್ನು ತೋರಿಸು : 
ಗಾಯಿಕೆಯರವಿರಿಸಿ ನೃಪಾಸ್ಥಾಯಿಕೆಯಿಂ ಪೊಆಗೆ ದೂ ತನೊಳಫುಗೆ 
ವರನೇತ್ರಾಯುತಕರರ್‌ ಸಸಂಭ್ರಮಮಾಯಿಡೆಯೊಳ್‌ ತಂದು ನಿಲಿಸಿ 
ಯೆಡೆವಿಡಿಸುವುದುಂ (ಶಾಂತಿಪು. ೩-೩೦).  [ಎಡ್ಕೆ * ಬಿಡಿಸು) 

ನಿಡೆನಿಡು, ಎಡೆಬಿಡು (ಕ್ರಿ). ನಡುವೆಬಿಟ್ಟುಬಿಡು; ಅವ 

ಕಾಶವನ್ನು ಕೊಡು; ಆಸ್ಸದವನ್ನು ಕೊಡು: ಸರಲೆನಿತನಿತು 

ಮನೆಡೆವಿಡದೆ ತಜಸಿದು ತಲೆಯಂ ತಟ್‌ಯಾ (ಪಂ ಪಭಾ. ೧೨-೧೬೭); 

ಸಿಡಿಖಂಡಂಗೊಂಡುಗಿಬಗಿದಿಡಿ[ದಿ]ಡಿದೆಡೆವಿಡದೆ ಕೂಟು ಗೊಳರ್‌ 

ಬಾಯೊಳ್‌ (ಸುಕುಮಾ. ೧೧-೪೨) ; ನಡುವಗಲು ಕೊಡಗಿ ಮಧ್ಯಮರಾತ್ರೆ 

ಪರಿಯಂತ ಎಡೆವಿಡದೆ ಈ ಪರಿಯೊಳರ್ಚಿಸುತೆ (ಕಿರುರ. ೬-೨); ಸಾಧನೆಗೆ 

ನಾನಾ ಪ್ರಕಾರಗಳಾದ ಬಗೆಗಳನೆಡೆವಿಡದೆ ಬೆಸಲಾದ ಮನ ಮಾಣಿಕವ 

ತಮ್ಮ ಶರೀರಶರಧಿಯಲಿ ಸಾಧಿಸಿಯೆ (ಪ್ರಭುಲೀ. ೨೦-೪) ; ನಿನ್ನಾಣತಿ 

ಗೇಳಿ ನಿನ್ನ ಬಳಿಗೆ ಸಂದು ನಿನ್ನೂಳಿಗಗಳನೆಸಗಿ ನಿನ್ನವಳೆನಿಸಿ ನಿನ್ನೆಡೆವಿಡ 

ದಿರ್ಪೆನೀಯುನ್ನ ತಿಗಿನ್ನೆಣೆಯುಂಟಿ (ಹದಿಬ. ೧-೩೭) ; ನಾನು ನಿನ್ನನ್ನು 

ಎಡ£ಡೆ]ಬಿಡದೆ ಸಂ ಗಡ ಇದ್ದರೆ ಹೇಗೆ ತಪ್ಪಿಸಿಕೊಂಡು ಹೋಗುವೆ 

(ಡೇವೀಚೌ. ೪೫). ಎಡೆಬಿಡು : ಜಗಳ ಎಡೆಬಿಡದೆ ನಡೆಯುತ್ತಿರುತ್ತದೆ 

(ಪುನರು. ೩೦೪). [ಎಡೆ * ಜಿಡ್ಡು] 

ಎಡೆವುಗು "ಎಡೆವೊಗು” ನೋ. 

ಎಡೆವುಡುಗು "ಎಡೆಯುಡುಗು' ನೋ. 

ಎಡೆವೆರಲ್‌ (ನಾ). ನಡುವಣ ಬೆರಳು : ಆರುಣತಲದ್ಯುತಿತತಿಯೆಡೆ 
ವೆರಲ್ಗಳಿಂ [ಪಾ ಠಾ ಂ. ಎಡೆದೆರಪುಗಳಿಂ] ದುಣ್ಮುವಂದದಿಂ ಕೆಂಬೆರೆಲುಂ 
ಗುರದಿಂದೊಗೆವರುಣರುಚಿಮಂಜರಿ (ಚಂದ್ರಪು. ೬-೬೧) ; ಎಡದೆಡೆವೆರಲ 
ಸೆಳ್ಳುಗುರಿಂದೆ ಕಂಬನಿ ಗಡಣವ ಮೊಗೆದು ಸಿಂಪಿಸುತ ಸಡಗರವಾಂತನ 
ಚಿತ್ರಪಠದ ಪಾದಜಡಜಕ್ಕೆ ನೊಸಲ ಚಾಚಿದಳು (ಮೋಹತ. ೯-೮). 

[ಎಡೆ + ಬೆರಲ್‌) 


ಎಡೆವೆಯಿ 


ಎಡೆನೆಜು (ಕ್ರಿ). ಸ್ಥಳವನ್ನು ಪಡೆ; ಜಾಗವನ್ನು ಹೊಂದು; ಅವ 
ಕಾಶವನ್ನು ಪಡೆ: ಸವಿಳಾಸ ಲೋಲಲೋಚನ ವಿವರಮನೆಡೆ [ಪಾಠಾಂ. 
ಎರ್ದೆ]ವೆತ್ತ ಕಸದವೊಲನವರತಂ (ಕವಿರಾ. ೧-೪೩) ; ಎಡವೆತ್ತೊರ್ಮೆಯೆ 
ಮುಪ್ಪು ಕುತ್ತದೊಳೊಡಂಬಟ್ಟೊತ್ತೆ ಮತ್ತಲ್ಲಿ ಮೆಬ್ಬಡದಾರ್ತಣ್ಮೆ ತಪಕ್ಕೆ 
ಪೋಪ ಪದದೊಳ್‌ (ಆದಿಪು. ೨-೩೮); ನಿರಂತರಮವರಂತರಂಗಳೊಳೆಡೆ 
ನೆತ್ತು ತೋರ್ಕುಂ ಭರತಕ್ಷೇತ್ರದ ವಿಷ್ಕಂಭಂ (ಸುಕುಮಾ. ೧೧-೫೦ ವ) ; 
ದ್ರವೈಲಿಂಗಿಯಾಗಿರ್ದ ಪುಷ್ಪ ದಾಡನೆಡೆವೆತ್ತು ರಾಗಿಸಿ ಬಲೆವಟೀದೆ ಕೊಂಕ 
ನಂತೆ ಮನೆಯೆ ಗುಜಿಯಾಗಿರ್ಪುದುಮಾಗಳ್‌ (ಧರ್ಮಾಮೃ. ೭-೧೬೮). 

[ಎಡ್ಕೆ + ಪೆಲು] 

ಎಡೆನೇಡು (ಕ್ರಿ). ಸ್ಥಳವನ್ನು ಯಾಚಿಸು; ಆಶ್ರಯವನ್ನು ಬೇಡು: 
ಒರ್ವ ಪಾರ್ವಂ ವಿಸ್ತೀರ್ಣಜೀರ್ಣಕರ್ಪಟಾವೃತಕಟತಟನುಮಾಗಿ ಬಂದು 
ಕಣ್ಮುಚ್ಚಲೆಡೆವೇಡೆ ತನಗವರ್‌ ಪಾಸ ಕ್ಕೊ ಟ್ಟ ಕೃಷ್ಣಾಜಿನಮಂ ಪಾಸಿ 
(ಪಂಪಭಾ. ೩-೩೧ ವ). [ಎಡ್ಕೆ + ಬೇಡು] 

ಎಡೆನೇಟ್‌ (ಕ್ರಿ). ಕಾರಣವನ್ನು ತಿಳಿಸು; ಇಂಗಿತವನ್ನು ಹೇಳು: 
ಆ[0] ನಿನಗೆಡೆವೇಟದೆ ಪೇಖಾರ್ಗೆ ಪೇಟಸ್ವಿನಿಂದಿನ ಬಂದಾ ಕಾಯಾದ 
ವಾಟಕ್ತಿಗೊಂಡೊಡೆ ಪಾಟಾದುದು (ಸಂಪಭಾ. ೪-೬೧). 

oo [ಎಡೆ * ಪೇಟ್‌. ಓ ತಮಿ. ಇಡ್ಳೆ ಐ ಕಾರಣ] 

ಎಡೆವೊಗು, ಎಡೆವುಗು, ಎಡೆಹೊಗು (ಕ್ರಿ) ಮಧ್ಯೆ ಪ್ರವೇಶಿಸು ; 
ನಡುವೆ ಬರು: ಕೈನೀಡಿ ಶಿವಿಯಲ್ಪವ್ವಳಿಸೆ ತುಂಬುರಾದಿಗಳೆಡೆವೊಕ್ಳು 
ಇರ್ವರುಮಂ ಬೇಆಕಿಬೇಟಕೆ ನಿಲಿಸಿ (ನಂಬರ. ೬-೧೩೬); ಆ ರುಷಿಯ 
ಚರಣಕಮಲಮನಾರಾಧಿಸಲೆಂದು ಬಂದು ಕಂಡೆಡೆವೊಕ್ಳುರ್ವೀರಮಣ 
ದುರ್ಬಳಸ್ಕ ಬಳೋರಾಜಾಯೆನ್ನದಿವರ್ಗೆ ಮುಳಿವುದೆ ಮರುಳೇ 
(ಯಶೋಚ. ೪-೪೭); ನಿಮ್ಮಾಳನವರಾಳನು ವಿಭಾಗಿಸಿ ನೀಲಗಿರಿಯೆಡೆ| | 
ವೊಕ್ಕುದೆನೆ ಖಳನೊಡಲು ನಿಡುಗೆಡೆಯೆ (ಕುವ್ಯಾದ್ರೊ €. ೧೭-೧).| | 
ವಿಡೆವುಗು: ಮೋದಲೆಂದಿರ್ದೆಡೆಯೊಳ್‌ ಗುರು ತನ್ನ ಮಗನನೆಡೆವುಗ |25 
ವೇಟ್ಹಂ (ಪಂಪಭಾ. ೨-೭೩) ; ಬಲ್ಲೊಲೆಗಳ್‌ ಬಾಳ್ಗಳೆಡೆವೊಕ್ಕು ಸಂತೈಸ 
ದಿಕೆ ಕೃಷ್ಣನ್‌ (ಆಶ್ವತ್ಥಾ. ೬೦-೧). ಎಡೆಹೊಗು : ತಾಳಬಾರದ ಹೇಡಿ 
ಗೊಂಡೋಡಿ... ನನ್ನ ಪಾಲಿಸಿ ಪುನಃಪ್ರತಿಸ್ಠೆಯ ಮಾಡೆನುತ್ತ ರಾಜ 
ಶ್ರೇಷ್ಠಿ ಯೆಡೆಹೊಕ್ಕನು (ಸಮ್ಯಕೌ. ೪-೫೧). [ಎಡ್ಕೆ * ಪೊಗ್ಳು) 

ಎಡೆವೊತ್ತು (ಕ್ರಿ). ನಡುವೆ ಹೊತ್ತಿಕೊ (?): ನೀನಿನಿತುಪೊಟ್ಟು 
ಮನೆಯೊಳಗಾನಿಲ್ಲದನಿತಜಕೊಳೆ ಎಡೆವೊತ್ತುವೊಲೆಯಂ ಕಲೆ ಮುಟ್ಟಿ ಲ್ವೆ 
ತ್ತಂತೆ ಮನೆಯೊಳುಳ್ಳುದೆಲ್ಲಮಂ ಕಾಕೆಛೋಜನಂಮಾಡಿ ಕಿಡಿಸಿದೆಯೆಂದು 
(ಪಂಚತಂ. ೧೫೫-೫). [ಎಡ್ಕೆ + ಫೊತ್ತು,] 

ಎಡೆಪೊಟಲ್‌ (ನಾ). ೧. ಊರ ನಡುವೆ. ೨. ಒಂದು ಊರಿನ 
ಹೆಸರು: ಎಡೆವೊಟಲ್ಲಾಡ ಸಲವುಗೆಯ (ಎಕ.೪111, ಸೊರಬ. ೫೭೧-೨೮ ; 
692). [ಎಡ್ಕೆ * ಪೊಟಲ್‌] 

ಎಡೆವೋಗು (ಕ್ರಿ). ದಾರಿಯಲ್ಲಿ ಹೋಗು; ಗೊತ್ತಾದ ಜಾಗಕ್ಕೆ 
ಹೋಗು: ಅಲರ್ಗಣ್ಣೊಳ್‌ ಸ್ಮರನಿರ್ದನಕ್ಕುಮೆಡೆವೋಪಾ ಜೋಡೆ 
ಕಾಮಂಗೆ ಕಾದಲೆಯಕ್ಕುಂ (ಪಂಪಭಾ. ೪-೮೪). 

[ಎಡ್ಕೆ * ಫೋಗ್ಕು. P ತಮಿ. ಇಡೈ - ದಾರಿ] 

ಎಡೆಸಂದು (ನಾ). ನಡುವೆ ಇರುವ ಅವಕಾಶ: ಸ್ತನಪಾನಗುಡುವ 
ಹೆಂಗಳಿಗೆ ಪೇಳ್ಹಳು ಹತ್ತುದಿನದೆಡೆಸಂದಿನ ರಾತ್ರಿ ಘನಜೋಪಾನದೊಳೀ 
ಡೇಜಬೇಕೆಂದೆನುತಲಿ (ಮೋಹತ. ೪-೭೭).  [ವಿಡೈ * ಸಂದ್ಭು] 

ಎಡೆಸಾರ್‌ (ಕ್ರಿ). ಹತ್ತಿರಕ್ಕೆ ಬರು; ಸಮೀಪಫಿಸು : ಅಂಜದಿರಲಿರಲನ್ಮುದೆ 
ಕೃತಾಂತನ ದೂತರೆಡೆಸಾರ್ದು (ನಿಭಾಗ. ೬-೨-೧೫). 

[ಎಡ್ಕೆ * ಸಾರ್ಕ್‌) 


9 


20 


30 


40 


45 


೧೦೬೫ 


ಎಡ್ಡೆ, 


ಎಡೆಸೆಳೆ (ನಾ). (ನೆದಿಯ ನೀರಿನ) ನಡುವಣ ಸೆಳೆತ : ಬೆಳ್ನೊಕೆಯ 
ತೊಳಪೆಳೆಯ ಮೀನ್ಪೊಳೆಯಲಿರದೆಳೆಯಲೆಡೆಸೆಳೆಯ ತುಂತುಜಕಿನ ನಿಗೆ 
ದನ (ಜೈನಿಭಾ. ೯-೨೪). ' [ಎಡ್ಕೆ + ಸೆಳ್ಳೆ] 
ಎಡೆಸೋಲು (ಕ್ರಿ). ಮಧ್ಯದಲ್ಲಿ ಸೋತುಹೋಗು : ಪೂಜಸ್ತಿ ತರಿಸಂದು 
ಬೀಡುಬಿಟ್ಟಹರಲ್ಲಿ, ಆ ದೂರಪಾರದಪಾರತೆಯುಮೆಡೆಸೋಲುವೋಲ್‌ 
(ಶ್ರೀರಾಮಾ. ೫೫೫-೯೮). ([ಎಡ್ಕೆ * ಸೋಲ್ಕು (ಆ ಸೋಲ್‌) 
ಎಡೆಹಗಲು "ಎಡೆವಗಲ್‌' ನೋ. 
ಎಡೆಹರೆಯ (ನಾ). “ಮಧ್ಯವಯಸ್ಸು” (ಜಾನಕೋ. ೨೪). 
, [ಎಡ್ಕೆ * ಹರೆಯ] 
ಎಡೆಹಳ್ಳಿ (ನಾ). ಒಂದು ಹಳ್ಳಿಯ ಹೆಸರು: ಎಡೆಹಳ್ಳಿಯ ನೆಲೆವೀಡಿ 
ನೊಳು ಸುಖದಿಂ (ಎಕ. ೪11, ಶಿವಮೊ. ೬೫-೯೫; 1112). 
[ಎಡೆ * ಹಳ್ಳಿ (ಆ ಪಳ್ಳಿ,)] 
ಎಡೆಹಾಯ್‌ “ಎಡೆವಾಯ್‌ ನೋ. 
ಎಡೆಹಿಡಿ (ಕ್ರಿ). ಉಣಬಡಿಸು: ಅಕ್ಕ ಪಂಚ ಪಕ್ಟಾನ್ನವನ್ನು ನನ್ನೆದುರು 
ಎಡೆಹಿಡಿದಳು. ಅದರಲ್ಲಿ ಯಾವ ಭಕ್ಷ್ಯವಿದ್ದಿಲ್ಲ? (ಸ್ಮೃತಿಚಿ. ೮೨). 
[ಎಡ್ಕೆ + ಹಿಡಿ, (ಆ ಏಿಡ್ಮಿ) 
ಎಡೆಹೊಗು "ಎಡೆವೊಗು' ನೋ. 
ಎಡೆಹೊಡೆ (ಕ್ರಿ). ಕುಂಟಿಯನ್ನು ಹೊಡೆ: ಬೆಳೆಯು ಸುಮಾರಾಗಿ 
ಒಂದು ಫೂಟಿನಿಂದ ಕಡಿಮೆ ಇರುವುದರೊಳಗೆ ಎಡೆಹೊಡೆದು ಹುಲ್ಲು ಕಸ 
ಮುಂತಾದ್ದನ್ನು ತೆಗೆದುಹಾಕುತ್ತಾರೆ (ಮುಂಬಯಿ. ೫-೧೯೬). 
[ಎಡೈ + ಹೊಡೆ (ಎ ಪೊಡೈ)) 
ಎಡೆಹೊತ್ತು (ನಾ). ಮಧ್ಯಾಹ್ನದ ಹೊತ್ತು, ಕಾಲ (ದಕ; 8). 
(ಎಡ್ಕೆ * ಹೊತ್ತು, (ಆ ಪೊಟ್ರು)) 
ಎಡೆಹೊಯ್ಯು(ಕ್ರಿ). ಎಡೆಯನ್ನು ಹಾಕು, ಸುರಿ: ಬೀಜದ ಜೋಳ 
ವನ್ನು ಬಸವಣ್ಣದೇವರ ಎದುರಿಗೆ "ಎಡೆಹೊಯ್ಯು' ವಾಗ ಸಾಕ್ಷಾತ್‌ 
ನಾಯಕರೇ ಬಂದು "ಎಡೆಹೊಯ್ಯೋದು ಹೀಗಲ್ಲ; ಹೀಗೆ? ಎಂದು 
ಹೇಳಿ... ತೋರಿಸಿದರು (ಬಿಳುವ. ೧೨೮). 
(ಎಡೆ * ಹೊಯ್ಯ್ಯು (ಆ ಫೊಯ್ಮ್‌)] 
ಎಡ್ಡೆ, (ನಾ). ಸುಂದರ; ಮನೋಹರ; ರಮ್ಯ : “ಎಡ್ಡಮೆನೆ ಮನೋ 
ಹರಮಕ್ಕುಂ” (ಕನಿಕಂ. ೯೯); “ನಿಗರ, ನೆಟ್ಟಿ... ಹಸ, ಎಡ್ಡ... 
” ಪರಿವಡೆದುದು - ಈ ೧೪ ಮನೋಹರಂ” (ಕಶಸಾ. ೧೧-೨೧೧); 
ಭ್ರೂಲಾಸ್ಕಮಂ ನೀಳ್ದಪಾಂಗದ ಬೆಳ್ತಿಂಗಳನೆಡ್ಡಮಪ್ಪ ಕಬರೀ ವಿಸ್ತಾ 
ರಮಂ ತೋಜನದಳ್‌ (ಆದಿಪು. ೧೧-೧೭) ; ಇದುರಲಿ ಇತ್ತ ಎಡ್ಡದಿ 
ನ್ನೊಂದು ಒಡ್ಡೋಲಗದ ಸಂಭ್ರಮಕೆ ತಿಂಗಳುದಿಸಿದನು(ನವರಾ. 11, ೪೯) 
ಎಡ್ಡಮಾಗು, ಎಡ್ಡನಾಗು ಎ ಸುಂದರವಾಗು; ಮ ನೊ ಹರ 
ವಾಗು; ರಮ್ಯುವಾಗು : ನಾನಾ ಮಂಗಳಾಳಂಕರಣ ವಿಭವದಿಂ ಕಾಂತೆ 
ಕಂಗೆಡ್ಡಮಾದಳ್‌ (ವರ್ಧ ಪು. ೭-೧೦); ಸಿಂಗರಿಸಿದ ಗೋಪುರಗಳೂ 
ಕಣ್ಣೆಡ್ಡ ವಾದ ರನ್ನಂಗಳುಪ್ಪರಿಗೆ ವಾರಾಂಗನಾ ಕೇರಿಯೊಳಿಹವೂ (ಭೈರವೇ. 
೨೨೯೪) ; ಅಡ್ಡಾಯುಧ ಗರಗಸ ಮೊನೆಗಲ್ಲು ಕಣ್ಣೆಡ್ಡವಾಗಿಯೆ ರಾಜಸ 
ಹುವು (ಕಂನವಿ. ೬-೨೦) ; ಗೆಂಟು ಗೆಂಟನೊಳ್‌ ಪೊಳೆವ ಬಳ್ಳಿ ಮಿಂಚು 
-ಬೀಸುವ ಕೈಗೇಣ ಮೈಸಿರಿಯಂತೆ 'ಕಣ್ಣೆಡ್ಡ ಮಾದುದು (ರಾಮಾಶ್ವ. ೩-೬). 
ಎಡ್ಡೆಡ್ಡ (ದ್ವಿರುಕ್ತಿ): ದೊಡ್ಡ ದಾನಂಬೆತ್ತ ವಿಪ್ರರು ನೃಪ ಪ್ರೂಯದೊಡ್ಡು 
`ಜಾಜದೆ ಬಾಳಲೆಂದು ಗಡ್ಡ ಕುಣಿಯೆ ಹಿಗ್ಗಿ ನಗುತ ಕೈಯೆತ್ತಿ ತಾನೆಡ್ಡೆಡ್ಡ 
ನುಜಕಿ ಹರಸಿದರು (ಭರಚ. ೭೩-೧೦೪). 
(ದೇ. ॥ ತಮಿ. ಎಚಿಿಲ್‌ ಎ ಸೌಂದರ್ಯ, ಎಲಲಿಯ ಎ ಸುಂದರೆ; 
ತುಳು. ಎಡ್ಡೆ - ಉತ್ತಮ; ಮಲ್ತೊ. ಏಡು ಎ ಒಳ್ಳೆಯ, ಸುಂದರ] 


ವಿಡ್ಠ 


ಎಡ್ಡ್ಯ (ನಾ). ೧. ಬುದ್ಧಿ ಇಲ್ಲದವನು ; ತಿಳಿಗೇಡಿ; ದಡ್ಡ; ಗಾಂಪ: 
_ಕಡ್ಡ ಬೇಡೆಲೆ ಸ್ವಾಮಿ ನಾವರೆಯೆಡ್ಡಕೆಮ್ಮೊಳು ನಿಮಗೆನುತ ತಲೆ ಯೊಡ್ಡಿ 


ದರು ಪಾದದೊಳು (ಶಂಕದಾ. ೮-೪); ಹುಚ್ಚರೇ ಆಗಲಿ, ಎಡ್ಡರೇ ಆಗಲಿ. 


೬ ೬ ಬೆರಕಿಗಳೇ ಅಗಲಿ ಯಾರೇ ಆದರೂ ತ್ರಿಸಷ್ಟಿಗಳು ಬೇಕೇಬೇಕು 
(ಮುಂಗಾಪು- ೬). ೨. (ಉಕ) ಮೋಸಗಾರ. “ಎಡ್ಡತನ', "ಹೆಡ್ಡ? 
ಪರಾ. 
ಎಡ್ಡಾಗು- ತಿಳಿಗೇಡಿಯಾಗು; ದಡ್ಡನಾಗು;: ಮಹೇಂದ್ರಜಾಲ 
ದಂತೆ ಕಣ್ಣುಮುಂದೆ ಒಡ್ಡಿದ ಹುಸಿ ಯ ಸಂಸಾರದಲ್ಲಿಯೇ 'ಎಡ್ಡಾಗ 
ಬೇಡಿಕೋ (ಅಖಂಡೇ. ೬೩-೧೩). 
(ಜೀ. ॥ ತಮಿ. ಎಟ್ಟನ್‌;; ತೆಲು. ಎಡ್ಡ, ಎಚ್ಡಿ] 
ಎಡ್ಡಂತಿಡ್ಡ (ನಾ). ಕ್ರಮಬದ್ಧ ವಲ್ಲದಿರುವುದು ; ಅಸಂಬ ದ್ಧ ತೆ; 
ಅಡ್ಡಾದಿಡ್ಡಿ (ದಕ. 8). "ಎಡ್ಡಾದಿಡ್ಡಿ? ಪರಾ. 
[ಎಡ್ಡ್ನ  ತಿಡ್ಡ ?) 
ಎಡ್ಡಂಬಡೆ, ಎಡಂಬಡೆ (ಕ್ರಿ). ಸುಂದರವಾಗು; ಮನೋಹರವಾಗು: 
ಅಂಬುರುಹದೊಳಾ ಪ್ರತಿರೂಪು ಕರಂ ಬಿಂಬಿಸೆ ಕಣ್ಗೆ ಡ್ಡಂಬಡೆದುದು 
(ಜ ಯ ಕಾ. ೧-೪೩); ತರುಣೀಜನ ನವಮದನಂ ಕಾರಣಪುರುಷಂ 


೧೦೬೬ 


ಎಣಹು 


ಎಡ್ಡೆಯಾಳು (ನಾ). ನಂಬಿಕೆಗೆ ಅರ್ಹನಾದ ಬಂಟಿ; ನಚ್ಚಿನ ಬಂಟ 

(2) : ಬಡ್ಡಿ ಸಹಿತ ತಿದ್ದುವರಂತೆ ಕಾದಿದರೆಡ್ಲೆಯಾಳುಗಳು ಕೈಮಾಲ 
(ಅನಂಚ. ೧೭-೮೧). 

[ಎಡ್ಡೈ *- ಆಳ್ಕು (ಆ ಆಳ್‌). / ತಮಿ. ಎಟ್ಟಿ ನರ್‌ - ನಂಬಿದವರು] 


5 | ಎಣ್‌,, 'ಎಣ್ಣು (ಕ್ರಿ). ೧. ಎಣಿಸು; ಲೆ ಕ್ಕಹಾಕು: “ಎಣ್ಣಿನೆ ಲೆಕ್ಕಿ 


10 


ಕಣ್ಣೆಡ್ಡಂಬಡೆದಂ (ಜಯಕಾ. ೨-೬೮). ಎಡಂಬಡೆ: ರೀತಿ ಶೋಭಿಸಲೆಡಂ | 


ಬಡೆದು ವಿಭ್ರಾಜಿಪನಜಾತಂ (ರೇವಣ. ೨೬-೨೨), [ಎಡ್ಡ +೬ ಪಡೆ] 

ಎಡ್ಡಕಜ್ಜ (ನಾ). ಮನೋಹರವಾದ ಕೆಲಸ; ಸುಂದರ ಕಾರ್ಯ: 
ದೊಡ್ಡಣ್ಣ ಚಿಕ್ಕಣ್ಣ ನಿಮ್ಮ ತಂತ್ರೆಗಳವು ದೊಡ್ಡವಹುದು ತಂತ್ರಗಳಿಗೆ 
ಸಡ್ಡಲ್ಲವಿನ್ನೊಂದು ಮಂತ್ರವುಂಟದನೋಡಿರೆಡ್ಡಕಜ್ಜವ ಮಾಳ್ಪೆ ನೆಂದಾ 
(ಭರಡ. ೪೬-೧೧೩). [ಎಡ್ಡ, + ಕಜ್ಜ] 

ಎಡ್ಡತನ (ನಾ). ೧. ಮೋಸ; ವಂಚನೆ (ಉಕ.ಕ). ೨. ಹೆಡ್ಡ ತನ; 
ದಡ್ಡ ತನ. [ಎಡ್ಡ್ಮ + -ತನ] 

ಎಡ್ಡತಾಣ (ನಾ). ಸುಂದರವಾದ ಸ್ಥಳ: ವಾರೆವಿಲಾಸಿನೀಜನಂ 
ಮಳಯ ಮರುನ್ಮದೋಚ್ಚಳಿತ ಮಂಗಳ ಕೇಸರವಾಸ ಚೂರ್ಣಮಂಜುಳ 
ಲತೆಗೊಂದಳಂ ಮಣಿಯೆ ಪಾಡುವ ಚೌಪದಿ ಯೆಡ್ಡೆ(ಪಾ990. ಯಡ್ಡ) 
ತಾಣದೊಳ್‌' (ಅನಂಪು. ೬-೭೦). (ಎಡ್ಡೆ, * ತಾಣ್ಣ] 

ಎಡ್ಡತಿ (ನಾ). ಬುದ್ಧಿಯಿಲ್ಲದವಳು ; ದಡ್ಡಿ (ದಕ. 8). 

(ಎಡ್ಡ್ಟ + -ತ್ಶಿ (ಆ. -ಇತ್ತಿ)] 

ಎಡ್ಡಮಿಂಡಿ (ನಾ). ರೂಪವತಿಯಾದ ತರುಣಿ; ಸುಂದರಿಯಾದ 
ಹೆಣ್ಣು: ಸೂಳಿಗೇರಿಯ ಮುಂದಣ ಮತ್ತವಾರಣದ ಮೇಲೆ ಮೆಲ್ಲನೆ 
ಮರುಳ್ಳು ಮಜಕಿದೊಣಗಿದೆಡ್ಡಮಿಂಡಿ (ಪಾಕಾಂ. ಗಿಡ್ಡಮಿಂಡಿ]ಯರ 
ಮೇಲುದಂ ಸೆಳೆದು ಕುಸಿದು ಕೆಲಕ್ಕೆ ಎಟಕೆದು ಜಕ್ಕುಗೊಂಡು ತಕ್ಕೆಗೆ 
ತೋರವಾದ ಪೇರುರದ ಮೊಲೆಗಳೊಳಪೊ ಕ್ಕು ಮುಂಡಾಡಿಯುಂ 
(ಅೀಲಾವ. ೩-೨೧). "ತುಜುಮಿಂಡಿ', "ಸಲಾಮಿಂಡಿ' ಪರಾ. 

[ಎಡ್ಡ, * ಮಿಂಡಿ] 

ಎಡ್ಡಾಟಿ (ನಾ). ದಡ್ಡ ತನದ ಆಟ (ದಕ. 8). [ಎಡ್ಮ + ಆಟ] 

ಎಡ್ಡಾದಿಡ್ಡಿ(ನಾ). - ಎಡ್ಡಂತಿಡ್ಡ: ಗುರುಪತ್ನಿ ಚಿಕ್ಕಂದು ತಮ್ಮ ಮಹಿ 
ಮೆಯನ್ನು ತಿಳಿಯದೆ ಎಡ್ಡಾದಿಡ್ಡಿಯಾಗಿ ನಡೆದುಕೊಂಡರಂತೆ (ಸಣ್ಣಕ. 
೪1, ೩೪). [ಎಡ್ಡೃ + ದಿಡ್ಡಿ ?] 

ಎಡ್ಡಿಸು "ಏಡಿಸು' ನೋ. 

ಎಡ್ಡು (ನಾ). ೧. ಮೋಸಗೊಳಿಸುವುದು ; ಸುಳ್ಳುಗಾರಿಕೆ (ಉಕ. 8). 
೨. ಸೊಕ್ಕು; ಅಹೆಂಕಾರ: ಕಲಿಯಲಾರದ ತಿಳಿಯಲಾರದ "ಮಡ್ಡು? 
ಎನ್ನುವುದಕ್ಕಿಂತ ಯಾಕೆ ಎನ್ನುವ "ಎಡ್ಡು* ತುಂಬಿದೆ (ದೀಪಹ. 


1, ೨೯). [?) 


20 


30 


35 


45 


ಪುದುಂ” (ರನ್ನಕಂ. ೬). ೨. ಭಾವಿಸು; ಗುಣಿಸು; ಬಗೆ: ಅರ್ಜುನ 
ಕೋಷನ ತಾಳ್ದುಂ ಎಣ್ಣಿ ವಿರೋ ಧವನುಂ ಪೊಂಬಣ್ಣದ ವರೆಯಿಂದು 
ಗಿದಂ ಖಡ್ಗವನುಂ (ಕರ್ಣಾಕಾ. ೨೦) ; ಬಗೆವಗೆಯ ನಶ್ವರ ಭೋಗಂ 
ಗಳ್ಳಾಸೆನಡುತುಮೆಣುತುಂ ಪರಮಂ ಮಜಕೆದಿರ್ಕುಂ (ರಾಮಾಶ್ವ. ೭೫-೩); 
ಪುಣ್ಯಭದ್ರಾಶೀಲ ನದಿತಟದಿ ಎಣ್ಣಿದಿಷ್ಟಾರ್ಥವ ಕೊಡುತಿಹನಾ ವಿಷ್ಣು 
(ಕಜಾಗೀ. ೨೪೦). ಣ್ಣು : ೨. ಉಂಡಮನೆಗೆ ಎರಡೆಣ್ಣುವೆ ನೀನಿಂಥ 
ಗಂಡಸೆಂಬುವನರಿಯೇ (ಕೃಅಕಾ. ೪೭); ಪೆಜತೇನನೆಣ್ಣದಿರ್‌ (ಅದ್ಭುತ. 
೧೧-೧೪) ; ಅಂತೆ ನಾನೆ ನುಡಿಯೆನೆಂದೆಣ್ಣುವೆನ್‌ (ಅಂತಿಗೊ. ೪೭-೯೭೮); 
ಎಣ್ಣಿದ್ದು ಮಣ್ಣು ಆಯಿತು ಹೆತ್ತಿದ್ದು ಹೆಣ್ಣು ಆಯಿತು (ಗಾದೆ). 
[ದೇ.॥ ತಮಿ. ತುಳು. ಮಲ. ಎಣ್ಣು; ಕೊಡ. ಏಣ್ಣ್‌; ತೆಲು. ಎನ್ನು] 
ಎಣ್ಮ್‌-(ಸಪೂರೂ). "ಎಂಟು? ಎಂಬುದಕ್ಕೆ ಸಮಾಸದ ಪೂರ್ವಪದ 
ವಾಗಿದ್ದಾಗ ಆಗುವ ರೂ ಪ. "ಎಣ್ಣಂಡುಗ', "ಎಣ್ಣಯ್‌' 
ಪರಾ. “ [ಆ ಎಂಟು) 
ಎಣಗಂಟು "ಎಣೆಗಂಟು' ನೋ. 
ಎಣಗೊಣ "ಎಣಗೋಣ' ನೋ. 
ಎಣಗೋಣ, ಎಣಗೊಣ, ಎಣೆಗೊಣ, ಎಣೆಗೋಣ, ಏಣಗೋಣ 
(ನಾ). ವಕ್ರ; ಕೊಂಕು; ಬಿಂಕ: ದ್ರೋಣಾಚಾರ್ಯಂ ಮುಗುಳ್ನಗೆ 
ನಕ್ಕು ವಿಕ್ರಮಾರ್ಜುನನನಿಳಿಸಿ ನುಡಿವ ನಿನ್ನೆಣಗೋಣಂಗಳುಮೆಕ್ಕೆ ಸಕ್ಕ 
ತನಂಗಳುಮೆತ್ತವೋದುವು (ಪಂಪಭಾ. ೧೧-೧೩೭ ವ). ಎಣಗೊಣ : 
ಶಬ್ದಾಂತರಾಳ ದೀರ್ಫಕ್ಕೆ: ಇಂದೊಳಂ ಇಂಡೋಳಂ. .. ಎಣ[(ಪಾಠಾಂ. 
ಣೆ)ಗೊಣಂ, ಎಣ[ಪಾಠಾಂ. ಣೆ]ಗೋಣಂ (ಶಮದ. ನ. ೧೨೮ ಪ್ರಯೋ). 
ಎಣೆಗೋಣ: ಮೇಲಿನ ಪ್ರಯೋಗದ ಪಾಠಾಂತರವ ನ್ನು 
ನೋಡಿ. ಏಣಗೋಣ : ಅತಿಕಾಮಾತುರನೆನಿಪಂ ಸಿತಗಂ ಚಳಬಳಿಗ 
ನೇಣಗೋಣಂ ಮೂರ್ಬಂ ತತನಣಸಿಯನೆನಿಪ್ಪಂ (ಸಮಪ. ೩-೫೫); 
ಪುಣ್ಮಾಂಗನಾನೀಕದೊಳ್ಳೆಲಗೊಂಡಾಡುತವೇಣಗೋಣತನದಿಂ ಮಾತಾ 
ಡುತಂ ರಾಗದಿಂ ಸುಳಿವುತ್ತಿಪ್ಪವರ್‌ (ಸಮಪ. ೬-೩೯) ; ಆವಿನ ಕಜುವನೆ 
ಮ್ಮೆಗೆ ಬಿಟ್ಟಿಮ್ಮೆಯ ಕಣುವನಾನಿಂಗೆ ಬಿಡುವಂತೇನಾನುಮನೆಕ್ಕಸಕ್ಕ 
ಮನೇಣಗೋಣಂಗಳಂ 'ಪೇಟ್ವರಲ್ಲಿ (ಧರ್ಮಾಮೃ. ೬-೨೧೭). 
(ದೇ. ॥ ತಮಿ. ಎಣಗೋಣ೯; ತೆಲು. ಏಡಾಗೋಡ - ವಿರೋಧ 
ಅಥವಾ ವಕ್ರಬುದ್ಧಿಯಿಂದ ಪ್ರತಿಭಟಿಸುವುದು] 
ಎಣಮಣಿ "ಎಣ್ಣೆವಣಿ' ನೋ. 
ಎಣಮಣಿಸರ "ಎಣ್ಣೆ ವಣಿಸರ : ನೋ. 
ಎಣವಳಿಕೆ, ಏಣವಳಿಕೆ (ನಾ). ಸ್ತ್ರೀಸಂಗ; ಕೂ ಟಿ: ಅಣುಮಾತ್ರ 
ಮಪ್ಪೊಡಂ ತಾ ಪೆಣದಿಕ್ಕಾವಂಗೆ ರಾಗಮಾದಿ ವಿಭಾವಂ ಗುಣನಿಧಿಯಪ್ಪ 
ನಿಜಾತ್ಮನೊಳೆಣವಳಿಕೆಯವಂಗೆ ಕೂಡದಿನಿತೋದಿದೊಡಂ (ಪರಮಾ. 
೬೨-೧೧೯). ಏಣವಳಿಕೆ: ಸ್ತೇಯಂ- ಕಳವು, ಅಬ್ರಹ್ಮ- ಏಣವಳಿಕೆ 
(ತಸೂವೃ. ೨೨೫). 
[ಎಣ್ಯ* ವಳಿಕೈ. / ತಮಿ. ಇಣೈ, ಇಣೈಪ್ಪು - ಕೂಡಿಕೆ, ಮೈಥುನ) 
ಎಣಹು (ನಾ). (?): ಆರನೇನ ಬೋಧಿಸುಹವುಪಾಸ್ತೆಗೆಣಹ [ಪಾಳಾಂ. 
ಗೇಹ] ಕಾದಿ ಮನದಿ ಮಾರಿಗಂಜಿ ಬಂದು ಶರಣುವೊಗಲಿಕವರನು 
(ವೃಷಗೀ. ೮೯). [?) 


ಎಣಿಕೆ . 


ಎಣಿಕೆ, ಎಗ್ಸಿ, ಣ್ಣಿಕೆ (ನಾ). ೧. ಲೆಕ್ಕುಮಾಡುವುದು; ಎಣಿಸು 
ಪುದು, ಲೆಕ್ಕು. ಅಳತೆಗೆ ತೂಕಕ್ಕೆ ಣಿಕೆಗೆಯೊಳಗಾದುವು ಸಕಳ 
ವಸ್ತುಗಳ್‌ ಭುವನ ಜನಕ್ಕೆ (ಆದಿಪು. ೧೦-೫೩); ಎನ್ನನರ್ಟಿಸುವರ್ಗೆ 
ಎಣಿಕೆ ಸಂಖ್ಯೆ:ಳಿಲ್ಲ ಎನ್ನನುವಿಗರ್ಪಿಸಿಕೊಳುವ ಪ್ರಸಾದಿಗಳಿಲ್ಲ 
(ದೀಕ್ಷಾಬೋ. ೧೪೧-೭) ; ಎನ್ನ ಪರಾಧಗಳಿಗಿನ್ನು ಎಣಿಕೆಯಿಲ್ಲ (ಪುರಂದ. 
೧-೧೬೭-೪). ೨. ಆಲೋಚನೆ; ಯೋಚನೆ; ಬಗೆ: ಎಣಿಕೆಗತೀತ 
ಮಾದ ವರರೂಪುಮುಮಂ ಧರಿಸಿರ್ದುದು (ಬಾಧಪು. ೧-೧೫೯) ; ಎಣಿಕೆ 
ಯಾವುದೆ ಜೀಯ ಧರ್ಮದ ಕಣಿಯಲಾ ನೀ ನಿನ್ನ ಭಾ ಗ್ಯ ಳೆ ತೃಣ 
ಕಣಾ .ಸ್ವರ್ಗಾದಿ ಭೋಗದ ಸಕೆಲಸೌಭಾಗ್ಯ (ತೊರರಾ. ೧-೫-೩); 
ಕಣಿಕವಿಲ್ಲದ ಊಟ ನನಿತೆಯಿಲ್ಲದ ಬಾಳ್ವೆ ಎಣಿಕೆಯಿಲ್ಲದಳ ಮನೆವಾರ್ತೆ 
ಹೊಳೆಯೊಳಗೆ ಮುಣುಗಿಹೋದಂತೆ (ಸರ್ವಜ್ಞ. ೧೭೨೭) ; ನೀನಜಕಿಯದ 
ಕಾರ್ಯದೆಣಿಕೆಗಳ ಘನವಾಗಿ ಬಲ್ಲವರು ಟಿ (ಕಂನವಿ. ೧೯-೩೮). 
೩. ತಿಳಿವಳಿಕೆ: ರುದ್ರಾಕ್ಷಿ ಭಸಿತವನು ಹೊದ್ದಿರಲು . . . ಶಿವನು 
ತಾಸಿದ್ದೆಲ್ಲಿ ಬರುವನೆಂದು ಈತನ ಎಣಿಕೆ (ಸಾಹಿಜೀ. ೧೦೬). ಎಸ್ಟೆ: 
ಪಿ. ಭಾರತಿ, ಕಾಂತೆಗೆ ಕಾಂತಿಮತಿ ಎಣ್ಯೆಯೇಂ (ರಾಮಾಶ್ವ. ೪೯-೧೭). 
ಎಣ್ಣಿಕೆ: ೨. ಪುಣ್ಯ - ಪಾಪಯಣಾನುಬಂಧ ವಾಸನೆಗಳಿವು ಜನ್ಮಾಂತ 
“ರದ ಕರ್ಮಶೇಷದಂಶಗಳು ಎಣ್ಣಿಕೆಗೆ ಸಿಲುಕೆದಾಕಸ್ಮಿಕ ಯದೃಚ್ಛೆ ಗಳು 
ಸನ್ನಿಹಿತ ದೈವಿಕದೆ (ಮಂಕುಕ. ೧೫೨). 
[ಎಣ್‌, + -ಇಕೆ. / ತನಿ. ಎಣ್ಣಿಕ್ಕೆ 
ಎಣಿಕೆ, ಎಣ್ಣಿಗೆ, ಎಣೆ ; ತೆಲು, ಎನ್ನಿ ಕ] 
ಎಣಿಕೆಗಳೆ (ಕ್ರಿ). ಲೆಕ್ಕಿಸದಿರು; ಉದಾಸೀನಮಾಡು: ಮರುಳೇ 
ಗಾಂಡೀವಿಯಾರೆಂದೆಣಿಕೆಗ[ಳೆ]ವೆ (ಪಂಪಭಾ. ೯-೫೫). [ಎಣಿಕೆ * ಕಳ್ಳೆ) 
ಎಣಿಕೆಗಲಃ (ಕ್ರಿ). ಲೆಕ್ಕಕ್ಕೆ ಮಾರು; ಅಸಂಖ್ಯಾತವಾಗಿರು : ಎಣಿಕೆ 
ಗಟ್‌ದೆ ಕರಿ ತುರಗ ವರೂಥ ಪದಾತಿಗಳುಮಂ ನೋಡಿ (ಪಂಪಭಾ. 
೧೪-೨ ವ). [ಎಣಿಕೆ + ಕಲಾ] 
ಎಣಿಕೆಗೆಡು (ಕ್ರಿ). ಎಣಿಸಲು ಸಾಧ್ಯವಿಲ್ಲದಂತಾಗು; ಅಸಂಖ್ಯಾತ 
ವಾಗು : ಕುಣಿದಾಡಲೀವುತಂ ಮಣಿದಾಡಲೀವುತಂ ಎಣಿಕೆಗೆಟ್ಟೀವುತಂ 
(ಅನೀರ. ೮೫-೧೩). [ಎಣಿಕೆ + ಕೆಡು] 
ಎಣಿಕೆಗೈ (ಕ್ರಿ). ಆಲೋಚಿಸು; ಬಗೆ: ಚಾಪಮಂ ಕೊಂಡು 
ದಿವ್ಯಾಸ್ತ್ರದಿಂದಿಸುತೆ ಬರಲಾ ಪಥದೊಳೆಣಿಕೆಗೈ ದಣ್ಣನಂ ಮಾತೆಯಂನೆನೆದು 
(ಜೈಮಿಭಾ. ೩೦-೧೬) ; ಹೀನ ಮಾನವಮಿತಿಯಾನು ನುಡಿದೆ ಫಲವೇ 
£ವೆಣಿಕೆಗೈವನೆ ಚೂಣಿ ಅಂತ ವಿಡಿದು (ತೀರ್ಥಮ. ೬೫). : 
[ಎಣಿಕೆ * ಕೈ (ಆ ಕೆಯ್‌,)] 
ಎಣಿಕೆಗೊಳ್‌ (ಕ್ರಿ). ೧. ಲೆಕ್ಕಿಸು; ಬಗೆ: ವಿಮಳಿತ ಶ್ರೀಕಾರದಾಕಾರ 
ಮನೆಣಿಕೆಗೊಳ್ಳದೆ ಮಿಟುಗುವವು ಕುಮುದದಳಲೋಚನೆಯ ಕರ್ಣಂಗಳು 
(ಬಸಪು. ೪-೨೬). ೨, ಆಲೋಚಿಸು; ಲಕ್ಷಿಸು: ಮತ್ತೊಬ್ಬರನೆಣಿಕೆ 
ಗೊಂಡೊಡೆ ಕಾವನಾಣೆ (ಕಂನವಿ. ೬-೧೬೯); ಕೇಳೆನ್ನೊಂದು ಭಾಷೆಯ 
ನಿದಳೆಣಿಕೆಗೊಳಲೇಕೆ (ಕೋಗಯ. ೧೮-೯). [ಎಣಿಕೆ + ಕೊಳ್ಳ್‌) 
ಎಣಿಕೆದಪ್ಪು (ಕ್ರಿ).೧. ಲೆಕ್ಕತಪ್ಪು. ೨. ಆಲೋಚನೆ ತಪ್ಪಿ ಹೋಗು: 
ವಲ್ಲಭಂಗೆಡೆಗುಡದೆ ಬಿಡುನುಡಿಯಂ ನುಡಿದು ಕಳೆದು ಬಲಿಕಿಯಂ ಕಳ 
ವಳಿಸಿ ಕೆಳದಿಗೇವೆನೆಂಬುದುಮವಳೆಣಿಕೆದೆಪ್ಪಿದಂದಕ್ಕೆ ತಕ್ಕುದನಿಂತೆಂದಳ್‌ 
(ಚಂದ್ರಪು. ಆ-೬೮ ವ). [ಎಣಿಕೆ * ತಪ್ಪ] 
ಎಣಿಕೆಯೊಸರು (ನಾ). ಆಲೋಚನೆಯ ಜಿನುಗು; ಇದ್ದಕ್ಕಿದ್ದಂತೆ 
ಬುದ್ಧಿಗೆ ಹೊಳೆಯುವುದು: *ಎಂಜೆಣಿಕೆಯೊಸರು ಎದೆಯಲ್ಲಿ ಕವಿ 
ತೆಯ ಹೊನಲಾಗಿ ಹರಿದುದರಲ್ಲಿ ತಪ್ಪಿದೆಯೆ?  (ಕನ್ನಇ. ೩). 
[ಎಣಿಕೆ * ಒಸರು (ಆ ಒಸರ್‌)) 


ಕಿ? ಮಲ್ಮ ವಿಣ್ಮ ; ತುಳು, 


೧೦೬೬ 


ಎಣಿಸು 


ಎಣಿಕೆವಡು (ಕ್ರಿ). ರೆಕ್ಕಹಾಕು; ಗಣನೆಗೆ ತರು: ಕಣ್ಣಿಟ್ಟಿಣಿಕೆವಟ್ಟು 
ಸುರುಗಟ್ಟ ಕಾಹೇಃ ಬಣ್ಣವಳಿದಮರ್ದುಣಿಸನುಳಿದು (ಉದ್ಭದೆ. 
೪-೪೦). [ಎಣಿಕೆ + ಪಡು] 
ಎಣಿಕೆವೆಲ (ಕ್ರಿ). ಗಣನೆಗೆ ಬರು: ದೊಡ್ಡೇಶ ನೃಪಾಲಕರೊಳೆಣಿಕೆ 
8 ನೆತ್ತ ಸುಧರ್ಮಾದಿ ಷಡ್ಫುಣಗಣಭೂಷಣ ಭೂಸಿತಾವಯವನುಮೆನಿಸಿ 
« « ಬೆಳಗುವ ಶ್ರೀವೀರರಾಜಭೂಪಾಲಂ (ಸಕವೈ. ೧೦). 
[ಎಣಿಕೆ + ಪೆಲು,] 
ಎಣಿಕೆಹಾಕು (ಕ್ರಿ). (ಮನಸ್ಸಿನಲ್ಲಿಯೇ) ಲೆಕ್ಕಹಾಕು; ಆಲೋ 
ಚಿಸು: ಮನದಲ್ಲಿ ಎಣಿಕೆಹಾಕುತ್ತಿರುವಂತೆಯೇ ಒಮ್ಮಿಗೇ ಅವನಿಗೆ 
ಅನುಭವ ಬಂದಿತು (ಇಪ್ಪಕ. ೨೯೮). 
[ಎಣಿಕೆ * ಹಾಕು (ಆ ಪಾಯ್ಕು))] 
ಎಣಿಕೊಳ್‌ (ಕ್ರಿ). ಲೆಕ್ಕಮಾಡು; ಎಣಿಸು: ನಿನ್ನ ಕೈಯದಂ 
ಕೊಂಡಾನೇನಾಚಂದ್ರಾರ್ಕತಾರಂಬರಂ ಬರ್ದ್ಹಪ್ಪೆನೆ ಎ[ಪಾಠಕಾಂ. ಎಂದು 
ಮೆ]ಣಿಕೊಂಡ ಕಸವರಂ ತವನಿಧಿಯಂತೆ ತವದಿರ್ದಪ್ಪುದೆ (ವಡ್ಡಾರಾ. 
[ಆ ಎಣಿಕೆ * ಕೊಳ್‌] Ke 
ಎಣಿಲ್‌ (ನಾ). “ಸುಂದರಿ” (ಸುಕುಮಾ. ಕೋಶ); ಇರುಳ್‌ ತೊಲಲ್ಲೆಣಿ 
[ಲ್ಲೊ]ತ್ತೆಯಿಟ್ಟು ಪಟ್ಟಾತನೇಕಾಂತದೊಳ್‌ ದಿನಾಂತದೊಳಗಣ್ಯಪುಣ್ಕ್ಯ 
' ಲಾವಣ್ಮ ಸಂಪನ್ನೆಯಪ್ಪ ಕನ್ನೆಯಂ ತನಗಾಓಸಿ (ಸುಕುಮಾ. ೭-೨೭ ವ). 
"ಇಳಿಲೆ? ಪರಾ. («- ತಮಿ. ಎಆಲ್‌] 
20| ಎಣಿಲು (ನಾ). (ಕರಾ) ಮುಂಗಾರು: ಆಳುಗಳು. ಗದ್ದೆಯ ಬಾಯಿ 
ಮುಚ್ಚುವುದು ಸರಿಯಲ್ಲ. ಎಣಿಲಕಾಲದ ಉಪ್ಪನ್ನ, ಸುಗ್ಗಿಕಾಲದ ಮಳೆ 
ಬೆಳೆ ಇವು ನಮಗೂ ಸರಿ ನಿಮಗೂ ಸರಿ (ಕೋಟಚೆ, ೧೧). 
[*-ತುಳು. ಎಣೆಲ್‌] 
| ಎಣೆಸಿಕೆ (ನಾ). ಯೋಚನೆ; ಬಗೆ: ಎಣಿಸಿಕೆಯ ಹರಿಗಡಿದು 
ಅನಿಸಿಕೆಯ ರು ರಿಹೊಡೆದು ಶಾಂತಿಯೊಡಮೂಡಿದ್ದೆ ಸಿದ್ಧಿಯಯ್ಮಾ 
(ನನಲ್ಲ. ೨೦-೧೭). [ಎಣಿಸು + -ಇಕೆ] 
ಎಣಿಸು, ಎಣ್ಣಿಸು (ಕ್ರಿ). ೧. ಲೆಕ್ಕಹಾಕು ; ಗುಣಿಸು: ಆಳೆಯಲ್‌ 
ತೂಗಲೈಣಿಸಲ್ಯಳುಂಬಮೆನಿಸಿದುವು ನಿನ್ನ ಗುಣಗಣಮರ್ಹಾ (ಆದಿಪು. 
೧೦-೫೨) ; ರಹಸ್ಯಂ ಭಕ್ತಿಯಿಂದಂ ಜಪಮನೆಣಿಸಿ (ರಕ್ಸಾಶ. ೬೪) ; 
ಎಣಿಸಬಹುದೇ ಭೋಜನದ ಸಂದಣಿಯ (ಕುವ್ಯಾ ಸ. ೭-೫೩); ಹರಿವ 
ನೀರೊಳಗೆ ಮುಳುಗಿ ಬೆರಳ ಎಣಿಸುತಿಹರ ಕಂಡು ನಗೆಯು ಬರುತಿದೆ 
(ಪುರಂದ. ೧-೨೨-೪) ; ಜಾತ್ರೆಗೆ ಎಣಿಸಲಾರದಷ್ಟು ಜನ ಸೇರಿತ್ತು (ರೂಢಿ). 
೨. ಗಣನೆಗೆ ತರು; ಲಕ್ಷ್ಯಮಾಡು ; ತಿಳಿದುಕೊಳ್ಳು ; ದೋಸದೊಳ 
ಮಿನಿಸು ಗುಣಮಂ ತಂದಿರ್ದೆಣಿಸುವುದು ಲೇಶಮೆಂಬುದು (ಕವಿರಾ. 
೩-೧೭೧) ; ಪೋದುದಿಂ ಫೋಗಲಿ ಪೆಜಗನೆಣಿಸಲಾಗದು (ಧರ್ಮಾಮೃ. 
೨-೮೯) ; ರಸಮಂ ಸೋದಿಸೆಯುರ್ಕಿನ ಪುಡಿಯೆನಿಪಾ ದುಷ್ಕವಿತೆಗಳನೆಣಿ 
ಸಲೇಕೀ ಕೃತಿಯೊಳ್‌ (ಗಿರಿಕ. ೧-೨೨) ; ಸಾವಿಗೆಜಿಸರು ಮನದಿ ಸತ್ಮವ 
ಭಾವಿಸರು ಹುಸಿಯೊಲುವೆದೋಣುವರು , .. ಸತಿಯರನಾವ ಪರಿಯಲಿ 
ನಂಬಬಹುದೈ (ನಳ ಚ. ೩-೨೬); ದುರಾತ್ಮಕನಾದವನು ಜಿನೇಶ್ವರರಿಗೆ 
ಆಪ್ರಿಯವನ್ನು ಎಣಿಸುವನು (ಮುದ್ರಾಮ ೦. ೨೩೪); ತಾನೊಂದೆಣಿ 
ಸಿದರೆ ದೈನವೊಂದೆಣಿಸಿತು (ಗಾದೆ). ಎಣಿಸು: ೨. ಕಣ್ಣಲಿ ಕಂಡ 
ಮೇಲಿದೆ ಬಿಡುವವರುಂಟಿ ಎಣ್ಣಿಸಬೇಡ ನೀನು (ಪುರಂದ. ೩-೧೩೦-೧೬) ; 
ಬಣ್ಣದಾಲೋಚನೆಯನೆಣ್ಣಿಸಲವನೆಂದನಂತೇ (ರಾವಣೋ. ೭). . 
ಎಣಿಸುಮಗ - ಒಂದು ಬಿರುದು: ಎಣಿಸುಮಗ ದೇಸಿಯಂಕಕಾರ 
(ಎಕ. 2೭1%, ಮಳವ. ೧೪3-೨೮ ; 1251). 
[ಎಣ್‌, + -ಇಸ್ಕು.] ತಮಿ. ಮಲ. ತುಳು. ಎಣ್ಣು ; ತೆಲು. ಎನ್ನು] 


10 


13 


೧೭-೪). 


25 


30 


ಎಣೆ 


ಎಣೆ, (ನಾ). ೧. ಸಮ; ಸರಿ; ಹೊಂದಿಕೆ; ಸಾಟಿ: *ಸರಿ, 
ದೊರೆ... ಎಣೆ, ತೊಣೆ... ಸಂಗಡಂ -ಈ ೧೮ ಸಮಾನಕಳೆ ಪೆಸರ್‌? 
(ಕಶಸಾ. ೧೫-೨೯೧) ; ಸಮವಾಯಮುಳ್ಳೊಡದು ನಿನ್ನ ಮೊಗ ಕ್ಕೆ ಣೆ 
ಯೆಂಭುದದ್ಭುತೋಪಮ ನಿಯತಂ (ಕವಿರಾ. ೩-೬೮) ; ಕಟ್ಟದ ಪಟ್ಟಿಮೆ 
ಸರವಿಗೆ ನೆಟ್ಟನೆ ದೊರೆ ಪಿಡಿದೆ ಬಿಲ್ಲೆ ದಂಓಂಗೆಣೆ (ಪಂಪಭಾ. ೧೦-೧೭) ; 
ಪಡೆವಳ ತೈಲಪನ ಜನನಿಗೆಣೆ ಪೆಜರೊಳರೇ.(ಅಜಿಪು. ೧-೫೧) ; ಎಣೆ ಮರು 
ದೇವಿ ಪ್ರಾಸಟ ಸುಷೇಣಿ ಸಮಂ ಶಿವದೇವಿ ಪಾಟ ಲಸ್ಷ್ಮಣಿ (ಸೌಇಇ. 2-1, 
೫೨-೨೮; 1008); ಮೂಲೋಕ ಮಂ ಕ್ಷಣದೊಳ್‌ ವೆಚ್ಚಪ ಮಾಡಿ ಬೇಡೆ ಬಲಿ 
ಸಾಲಕ್ಕಂಜಿ ಬಿಟ್ಟೋಡಿದಂ ರುಣಭಾರಕ್ಕೆಣೆಯಾವುದೈ (ಸೋಮೇಶ. ೮೧) ; 
ಸತಿಯಳಲು ಸೀಗೆಯೊಳಗಣ ಬಾಳೆಗೆಣೆಯಾದುದು (ಹಚಕಾ. ೧೨-೧೩) ; |10 
ಎರವಿನ ಪಚ್ಚಮಂ ತಳೆದಿದಕ್ಕೆಣೆವಾರದಿದೆಂದು (ರಾಜಶೇ. ೧-೩೬); ಮನಕೆ | 
ಬಂದೊಡೆ ಪಾಲಿಸಿ ಬಾರದಿರ್ದೊಡೆ ನನಗೆಕೊಡಲ್ಸೇಡವದನೂಯೆನಲವಳ್ಗಾ 
ಪಚ್ಚಡದೆಣೆಯನು ಕೊಟ್ಟು ಮನದೊಳಗಿಂತೆಣಿಸಿದನು (ಪ್ರಧಂಜ. ೪-೬೬). 
೨. ಪ್ರೇಮ; ಪ್ರೀತಿ: ಎಣೆಯೆಂದರೆ ಪ್ರಣಯನೆಂದರ್ಥ. ಅವು ಮೈಥುನ 
ಕಾರ್ಯದಲ್ಲಿ ಈಗ ತೊಡಗಿವೆ (ಸಂಜಪಂ. ೨೦೨). ೩, ಜತೆ; ಜೋಡಿ: |15 
“ಎಣೆ ಯುಗಂ? (ಕರ್ಣಾನಿ. ೪೮); “ಎಣೆಯೆನೆ ಶೋಭೆ ಜೋಡು ಸರಿಯೋ | 
ರಗೆ? (ಕವಿಕಂ. ೧೩೬); ಎಣೆಯಿಲ್ಲದ ಜಕ್ಕವ ಕ್ಕಿಸೊಗಯಿಸಿದಪುದೇ(ಅಜಿಪು. 
೬-೯೭); ಫಣಿಕಟಕ ಕುಂಡಲಂ ಕೊರಳ ಗರಳದಿನೊಪ್ಪೆ ಎಣೆಯಗಲದಗಜೆ 
ಗಜಚರ್ಮಂಗಳಿಂದೊಪ್ಪೆ (ಇಹರ. ೪೪); ಎಲವೊ ದುರುಳ ನಿಷಾದ ಕೊಂಚಿ 
ಯೆಣೆಯಿಂದಂ ಕಾಮಮೋಹಿತನಿನಿಯನನ್ನೆ ಸೆದೆ (ಗಿಳಿವಿಂ. ೩೨-೧). 

ಎಣೆಯಾಗು - ಜತೆಯಾಗು; ಸಮನಾಗು: ಕಲ್ಪ ಮಹೀಜದ 
ಪಕ್ಕದಿರ್ಕೆಲಂಬಿಡಿದು ಮಡಲ್ತು ತೋಲವ ಲತಾನಳಿಗಳ್ಲೆಣೆಯಾಯ್ತು 
* * » ವಿಳಾಸಿನೀಜನಂ (ಆದಿಪು. ೨-೪) ; ಗಂಗಾ ಯಮುನೆ ಗೋದಾ 
ಸರಸ್ವತಿ ಸಿಂಧು ಎಲ್ಲ ತೀರ್ಥವು ಬಂದು ಎಣೆಯಾಗಿ ನಿಲ್ಲುವವೊ (ಪುರಂದ. 
೧-೨-೨); ಇಂತಹ ಉತ್ಲಾರಕವಾದ ಸಾಹಿತ್ಯಕ್ಕೆ ಎಣೆಯಾದದ್ದು 
ಮತ್ತೊಂದಿಲ್ಲ (ಜಗದಾ. ೩೨). 
[ದೇ. ॥ ತಮಿ. ಇಣೈ ; ಮಲ. ಇಣ; ಕೊಡ. ಏಣೆ; ತುಳು. ಇನೆ, 

ಇಹೆ ; ತೆಲು. ಎನ] ' | 

ಎಣ್ಣೆ (ನಾ). ಕೂದಲು. "ಎಣೆಗಂಟು' ಪರಾ. [«- ತಮಿ. ಇ) 

ಎಣೆ (ನಾ). ಮಕ್ಕಳ ಒಂದು ರೋಗ : ಬಳೆಯಂ ಭತ ಮುಸಾ 
ದಿರೆ ತಿಳ ತೈಲಡೊಳಟ್ಟು ಪೂಸಿ ತಿಮಿರ್ವುದು ಬಜೆಯಂ ಬಟಿಯಂ 'ಮಿಸಿ 
ಸುವುದಂತಾ ಬಳೆಯ ಕಹಾಯಮನೆ ಬಾಲಕ ಂಗೆಣೆ ಮಾಣ್ಣುಂ 
-(ಲೋಕೋಪ. ೯-೧೮೮). [2] 

ಎಣ್ಣೆ (ನಾ). (ಕರಾ) ನೆತ್ತಿ; ಶಿಖರ: ಆ ಗುಡ್ಡದ ಎಣೆಯ ಮೇಲೆ ನಿಂತು 
ನೋಡಿ (ರೂಢಿ). [1 

ಎಣೆಕಟ್ಟು (ಕ್ರಿ). ೧. ಜೊತೆಯಾಗು. ೨. ತಳಕುಹಾಕು; ಅಪ್ಪಿ 
ಕೊಳ್ಳು: ಅರುಂಧತಿಯನ್ನು ಮತ್ತೆ ಹಾವು ಎಣೆಕಟ್ಟಕೊಳ್ಳು ವಂತೆ ಮೈಗೆ! 


1 


ಮೈ ಬಿಗಿದು ಹಾಸಿಗೆಯಲ್ಲಿ ಹೊರಳಿದೆ (ಪ್ರಕ್ನಿ. ೪). [ಎಣ್ಣೆ * ಕಟ್ಟು ;]| 
`ಎಣೆಗಂಟಕ್ಕು, ಎಣ್ಣೆ ಗಂಟಿಕ್ಕು (ಕ್ರಿ). ತಲೆಗೂದಲನ್ನು, ಸುತ್ತಿ! 


5 


20 


125 


95 


ಗಂಟುಹಾಕು; ತುರುಬುಗಟ್ಟು; ಮುಡಿಕಟ್ಟು: ಕಚಗಳ ಸಿಕ್ಕ 40 


ಬಿಡಿಸುತೆಣೆಗಂಟಿ ಕ್ಕಿ ಕುಚಮಧ್ಯದಲಿ ಹಾರವಿಡುತ . .. ಅಂಗನೆಯ | 
ಕೊಪ್ಪಿದರು (ಕಂನನಿ. ೫-೫೪). ಎಣ್ಣೆ ಗಂಟಿಕ್ಳು: “ಮುಡಿಗಂಟಓಕ್ಸು” 
ಬಿ ಣಿ ಕಠ ಚ್ಚ 
(ಕಲ್ಪದ್ರು. ೪೫). [ಎಣ್ಣೆ * ಗಂಟು + ಇಕ್ಕು) 
ಎಣೆಗಂಟರಿಸು (ಕ್ರಿ). - ಎಣೆಗಂಟಿಕ್ಕು: ಕುರುಳಮುಡಿಯನು 
ಬಿಚ್ಚಿಯ£ ಯೆ]ಣೆಗಂಟರಿಸಿ ಕರಗಳೆ ಮುಗಿದು (ಜಿನಭಾ. ೫೧-೨). 
[ಎಜೆಗಂಟು + ಇರಿಸು) 


45 


೧೦೬೮ 


ಎಣೆಬೆಟ್ಟು 


| |ಎಣೆಗಂಟು, ಎಣಗಂಟು (ನಾ). ತಲೆಗೂದಲನ್ನು ಸುತ್ತಿ ಹಾಕಿದ 


ಗಂಟು; ತುರುಬು; ಮುಡಿ: “ಧಮ್ಮಿಲ್ಲಃ... ಕಟ್ಟಲ್ಪಟ್ಟ 
ಕೂದಲೂ, ತಲೆಕೂದಲ ಗಂಟ್ರು: ಎಣೆಗಂಟು” (ಸಿದ್ಧಾಂತಿ. ೧೭೧); 
ಬಿಟ್ಟಿಣೆಗಂಟು ಕಿವಿಯೊಳಿಟ್ಟಿ ಕುಂಡಲ (ನೇಮಿಸಂ. ೨೩-೨೭೩); ಬೆನ್ನನ 
ಲೆನೆಣೆಗಂಟು (ಕಂನವಿ. ೧೦-೪೮) ; ಆಪಾಡೆ ಸೋಂಕುತಿಹ ಕೇಶಗಳನೆಣೆ 
ಗಂಟಿನೇಪಿಸುವೆ (ಜಿನಮು. ೪೨-೩೯); ಮೂಗುತಿ ಮುಂಭಾರ ಎಣೆ 
ಗಂಟು ಹಿಂಭಾರ ನನ ಗೆಣೆಯ ನೀ ತಂದ ಬಣ್ಣ ನೆರಿಭಾರ ಮೂರೆಳೆ 
ಗುಂಡು ಎದೆಭಾರ (ಹಳ್ಳಿ ಬಾ. ೬೫). ಎಣಗಂಟು : ಚೆಲುವಾಂಬಾ... 
ಆ ದಿವಸ ಎಣಗಂಟು ಹಾಕಿ ಅಂದವಾಗಿ ಕಟ್ಟಿದ್ದ ಕೆಂಡಸಂಪಿಗೆ ಹೂ 
ಮುಡಿದಿದ್ದಳು (ಚೆಂಗಾಳ್ವ. ೪೧೭). [ಎಣೆ + ಗಂಟು] 
ಎಣೆಗಳೆ (ಕ್ರಿ). ಸಂಬಂಧವನ್ನು ಕಳೆದುಕೊ; ಸಡಿಲವಾಗು: ಗಣಿ 
ಸಲುಪಜಿಹ್ಮಮುಪದೇಹಿಕಮೆನಲು ದೇಹದೆಣೆಗಳೆಯದಿಹ ಹರೆಯ 
(ಮಂಗರಾ. ೧೧೯-೩). (ಎಣೆ + ಕಳ್ಳೆ)) 
ಎಣೆಗಾಣು (ಕ್ರಿ). ಸರಿಗಾಣು; ಸಾಹಿಯಾಗಿರುವುದನ್ನು ನೋಡು: 
ನಿನ್ನೊರೆಗಿನಿಸಪ್ಪಡಂ ದೊರೆಗಳಿಲ್ಲೆಣೆಗಾಣೆನಿಳಾಗ್ರದೊಳ್‌ (ಎಕ. 11, 
೬೯-೫೮ ; 1100); ಮಹಾವಿಭುವಲಾ ನೀನು ನಿನಗೆಣೆಗಾಣೆನುಳಿದರಲಿ 
(ತೊರರಾ. ೨-೭-೧೫); ಆರಾರ ಭಾವಚಿತ್ರಂಗಳ ಬರೆದು ಕುಮಾರತೆಗೆಣೆ 
ಗಾಣೆನೆನುತೆ (ಮೋಹತ. ೨೯-೨೨), [ಎಣ್ಣೆ ಕಾಣು (ಆ ಕಾಣ್‌)] 
ಎಣೆಗುಬ್ಬಿ (ನಾ). ಜೋಡಿ ಗುಬ್ಬಚ್ಚಿ : ಶ್ಷಣವುಳಿಯದೆ ಲವಲನಿಸಿ ಕೂಡಿ 
ದರಾ ಎಣೆಗುಬ್ಬಿಯ ಮಾಳ್ಕೆಯೊಳು ( ಶ್ರೀಪಾಲ. ೧೧-೨೦೯). 
[ಎಣ್ಣೆ * ಗುಬ್ಬಿ] 
ಎಣೆಗೂಡು (ಕ್ರಿ). ಜತೆಗೂಡು; ಸೇರು: ಎಣೆಗೂಡಿ ಶೂರ ವೀರರು 
ಬೆರಸೆಯ್ತಂದು ಮಣಿದುಸಿರ್ದರು ಕಾರ್ಯಗತಿಯ (ಭರಚ. ೪೬-೪೨); 
ಎಣೆಗೂಡಿ ನಿಮ್ಮೊಡನಿವ ದ್ರೋಣನೊಳಂದು ಕಣೆಯೆಸುಗೆಗಳ ಕಲಿತನು 
(ಕರ್ಣವೃ. ೩-೭). [ಎಣೆ * ಕೂಡ್ಕು) 
ಎಣೆಗೊಣ "ಎಣಗೋಣ'? ನೋ. 
ಎಣೆಗೊಳ್‌, (ಕ್ರಿ). ಸಮನಾಗು; ಸರಿಹೊಂದು : ಆಣೆದಲೆದು ನೂಂಕಿ 
| ಗರ್ಜಿಸುತಣಿಯರಮೆಣೆಗೊಂಡಿಭಂಗಳಂ ಭರಿಕ್ಳೈೆಗಳ್‌ ಪೆಣೆದಿರೆ ಕಾದಿಸಿ 


(ರಾಜಶೇ. ೧೩-೮೬). [ಎಣ್ಣೆ + ಕೊಳ್‌]. 


50| ಎಣೆಗೊಳ್ಳ್‌ (ಕ್ರಿ). (ಮಕ್ಕಳ) ಎಣೆಯೆಂಬ ರೋಗಕ್ಕೆ ಒಳಗಾಗು: 


ಬಜೆಯಂ ಕೂಡಿ ಕಷಾಯಮಂ ಮಾಡುವುದು ಇವಜಂಗೆ£ದೆ] ಶಿಶುವಿಗೆ 
ಎಣೆಗೊಂಡುದು ಮಾಣ್ಟುದು (ಲೋಕೋಪ. ೯-೧೮೮ ಟೀಕೆ). 
[ಎಣ್ಣೆ 4 ಕೊಳ್‌] 
ಎಣೆಗೋಣ "ಎಣಗೋಣ' ನೋ. 
ಎಣೆತೊಣೆ (ನಾ). ಸರಿ ಸಮ್ಮಾನ; ಸಾಟ: ಕಾಮನ ರತಿಯಲು 
ತಾನೆಣಿತೊಣೆ ಸರಿಸಮಾನೆ ಶಾಂತಲದೇವಿ (ಎಕ. 1, ೧೪೩-೭೫; 1151); 
ಅಣಿಯರವೆತ್ತ ಹಿಮ್ಮಡದೆ ಎಣೆತೊಣೆಯಿಲ್ಲದೆಡಿಯ ರಂಗಾಯೆಂಬ ರಮಣಿ 
|. ಮೈದೋರ್ವಳಿನ್ನೆಂದೊ (ಶತಸಾಂ. ೨೨-೧೧). [ಎಣೆ + ತೊಣ್ಣೆ] 
ಎಣೆದೊಟ್ಟಿಲ್‌ (ನಾ). ಜತೆತೊಟ್ಟಿಲು; ಜೋಡಿತೊಟ್ಟಿಲು: ರಾಯ 
ಗುವರನೊಡನೆ ಕೆಳೆಗುವರನುಮೆಣೆದೊಟ್ಟ ಲೊಳೆ ಬಳೆದು (ಚಿಕವಿ. ೪-೯೧). 
[ಎಣೆ + ತೊಟ್ಟಿಲ್‌] 
ಎಣೆಪಿಳ್ಳೆ (ನಾ). ತಾಯಿ ಗರ್ಭಿಣಿಯಾಗಿರುವಾಗ ಹಾಲು ಕುಡಿ 
ಯುವ ಮೊದಲ ಮಗು (ಸ್ಕಾಂಡರ್‌) [ಎಣೆ + ಪಿಳ್ಳೆ) 
ಎಣೆಬೆಟ್ಟು (ನಾ). ಜೋಡಿ ಬೆಟ್ಟ; ಜತೆಯ ಬೆಟ್ಟ: ಎಣೆಚೆಟ್ಟುಗಳಿಗಿದಿ 
ರೇಜುವ ಮುಗಿಲ ಸಂದಣಿಯಂತೆ (ಕರ್ಣವೃ. ೫-೧೮). 
[ಎಕ್ಕೆ 4 ಬೆಟ್ಟು] 


ಎಣೆಯ 
ಎಣೆಯ (ನಾ). ಜತೆಯವನು; ಸ್ನೇಹಿತ; ಗೆಳೆಯ: ಕೂರ್ತು ಪರಿ 
ದೆಣೆಯರಂ ಸೇರ್ವ ಸೇರ್ದೆನರೊಡನಿದಿರ್ತಿರುಗಿಪೋಪ (ಶ್ರಿ (ರಾವ. 


೪-೨೫೬). [ಎಣೆ + -೪,] 


ಎಣೆಯಕ್ಕರ (ನಾ). ಸಮಾನವಾದ ಅಕ್ಷರ : ಸಮಾಪಪ್ರಾಸಂ ದರ್ಶಿತ |: 


ಭೇದಮಾಯ್ತ ನುಪ್ರಾಸಮುಮಂ ಸಂದಿಸಿದೆಣೆ [ಪಾಠಾಂ. ಯೆಣೆ]ಯಕ್ಕರ 
ಮೊಂದೊಂದಆಸೊಳಳವಡಿಸಿ ಬಂದೊಡನುಗತಮಕ್ಕುಂ (ಕವಿರಾ. ೨-೩೯); 
ಸಮಾಪಪ್ರಾಸಂ ದರ್ಶಿತಮಾಯ್ತು ಮತ್ತೆ ನುಪ್ರಾಸಮುಮಂ ಸಂದಿಪೆನೆಣೆಯ 
ಕೃರಮೊಂದೊಂದಜಅತೊಳಳವಡಿಸಿ ಪೇಟಲನುಗತಮಕ್ಕುಂ (ಭಂದೋಂಬು. 
೧-೫೩). [ಎಣೆ + ಅಕ್ಕರ] 

ಎಣೆಯಾಡು (ಕ್ರಿ). ೧. “ಜತೆಯಾಗಿ ಆಡು” (ರಮಾಕಾಂ): 
ತಿಮ್ಮಿಯ ಹೃದಯದಲ್ಲಿ ಸಿಟ್ಟೂ ಸಂಕಟಿವೂ ಎಣೆಯಾಡಿದವು (ಮಲೆಮ. 
೩೮೦). ೨. (ಹಾವುಗಳು) ಕೂಡಿಕೆಯಾಗು : “ಅವು ಕಾಳಿಂಗನಾಗರ 
ಹಾವುಗಳು; ಎಣೆಯಾಡುತ್ತಿವೆ”. (ಪಂಜಪಂ. ೨೦೧). 

[ಎಣೆ + ಆಡು] 

ಎಣೆಯೊಡ್ಡು (ಕ್ರಿ). ಸಮಾನವಾಗಿ ಒಡ್ಡು; ಸರಿ ಸಮಾನವಾಗಿ 
ಪ್ರತಿಭಟಿಸು: ಯಾದವಕುಲದ ಪಟುಭಟಿ ಸಮಾಜಮಂ ಪ್ರದ್ಯುಮ್ನ 
ನೊಡನೆ ಸುರಥನ ರಥಕ್ಕೆಣೆಯೊಡ್ಡಿ ನರನ ರಥದ ವಾಜಿಗಳ ವಾಘೆಯಂ 
ತಿರುಹಿ (ಜೈಮಿಭಾ. ೧೪-೩). [ಎಣೆ -- ಒಡ್ಡು] 

ಎಣೆನಕ್ಕಿ (ನಾ). ಜತೆಯಾಗಿರುವ ಪಕ್ಷಿ; ಜೋಡಿಹಕ್ಕಿ; ಚಕ್ರವಾಕ: 
“ಎಣೆವಕ್ಕಿ ರಥಾಂಗ ಪಕ್ಷಿಯೊಳ್‌? (ಕರ್ಣಾನಿ. ೨೧); “ಪೊಣರ್ವಕ್ಕಿ 
ತೆ ಎಣೆವಕ್ಕಿ, ಜೋಡುವಕ್ಕಿ, ಗೆಡೆವಳ್ಳಿ, ಅಮಳ್ವಕ್ಕಿ - ಈ ೭ ಚಕ್ರ 
ವಾಕೆಂ” (ಕಶಸಾ. ೧೦-೨೦೦) ; ಅರ್ಕೋದಯಮಂ ಕಂಡೆಣೆವಳ್ಳಿಗಳಂತೆ 
ಎಡೆನಿಡದೆ (ಉದ್ಭಟ. ೬-೪೩ ವ);.ಎಳಮಾ ನೆಣೆವಕ್ಕಿ ಕಳಹಂಸಗಳು ನಾಚಿ 
ಮುಳುಗಿದುವಿರದೆ ಪಾಜಿದುವು (ಕಂನವಿ. ೨೫-೧೨೦); ಕುಚಯುಗ ಕೂಡಿ 


ದೆಣೆವಕ್ಕಿಯಂತಿರಲ್‌' (ನಂದಿಮಾ. ೯-೪); ವಾಕ್ಯೂ ಅರ್ಥವೂ ತ 5 


_ ಗಳಂತೆ ಒಂದನ್ನೊಂದು ಬಿಟ್ಟು ಇರಲಾರವು (ಭಾರವಿ. ೨೪೩). 
[ಎಣೆ + ಪಕ್ಕಿ) 
ಎಣೆವಡೆ (ಕ್ರಿ). ಒಟ್ಟಾಗಿ ಸೇರು; ಜತೆಯಾಗು: ಗಣನಿಯಮ। 
ವಿಪರ್ಯಾಸದೊಳೆಣೆವಡೆಡೊಳ್ತೊಸೆಯೆ [ವಾಕಾಂ. ಪದಡೊಳ್‌ ಕೊಡಿ] 


ಮಾತ್ರೆ ಸಮನಾಗೆ ಗುಣಾಗ್ರಣಿಯ ಮತದಿಂದೆ ತಾಳದ ಗಣನೆಗೊಡಂ [$01 


ಬಟ್ಟುದದುವೆ ರಘಟಾಬಂಧಂ (ಛಂದೋಂಬು. ೩-೨೨). 
[ಎಕ್ಕ +, ಪಡ) 

ಎಣೆವರ್‌ (ಕ್ರಿ). ಸಮನಾಗು; ಸರಿಬರು; ಸಾಟಯಾಗು : ದ್ವಿಜ 
ರಾಜಂಗೆಣೆವಂದು ಚಕ್ರಹತಿಯಿಂ ಸ್ವರ್ಭಾನು ತುಂಡಾಗನೇ (ಸೋಮೇಶ. 
೪೫) ; ಎರವಿನ ಪಚ್ಚಮಂ ತಳೆದಿದರ್ಕ್ಯೆಣೆವಾರದಿದೆಂದು ಲೋಗರಾಭರಣ | 
ಮನೇಳಿಪಂತೆ (ರಾಜಕೇ. ೧-೩೬). * [ಎಣೆ * ಬರ್‌,] | 

ಎಣೆಸಾವು (ನಾ). ಜತೆಯಲ್ಲಿ ಸಾಯುವುದು; ಸಹಮರಣ : ಒರ್‌ 
ಕುಡಿಯ ನೆತ್ತರಿನ್‌ ಕಜ್‌ ಗೊಂಡು ಎಣೆಸಾವು ಸತ್ತಟ್‌ದರೊರ್‌ಪಗಲೆ 
(ಅಂತಿಗೊ. ೯-೧೫೯). [ಎಣೆ + ಸಾವು] 

ಎಣೆ "ಎಣಿಕೆ? ನೋ. x 

ಎಣ್ಣಂಡುಗ (ನಾ). ಎಂಟು ಖಂಡುಗ: ಸೀಯವೂರುಮ ಅಕ್ಕಚ್ಛೆ ಆಳು 
ತ್ತಿರೆ ಅಲ್ಲಿ ಕೊಟ್ಟುದು ಎಣ್ಣಣ್ತೂಗ ಮಣ್ಣು (ಎಕ. ೫11, ಶಿರಾ. ೨೪-೪೨; 
900). [ಎಣ (೮ ಎಂಟು) + ಖಂಡುಗ) 

ಎಣ್ಣಡೆ (ನಾ). ಎಂಟುಕಡೆ, ದಿಕ್ಕು; ಎಣ್ಣಡೆಗೆ ರಂಜಿಪ ಕೊಳಂ. 
ಗಳಿಂ ಕಂಗಳಿಂ ನೋಡೆ ಬನಮೆಸೆದಿರ್ದುದು (ಚಿಬಪು. ೧೧-೨೪). 

[ಎಣ್ಮ್‌ (ಆ ಎಂಟು) + ಕಡ್ಮೆ] 


೧೦೬೯ 


20 


35 


40 


45 


ಎಣೂರಿಗೆ 
ಈ 


ಎಣ್ಣಯ್‌ (ನಾ). ಎಂಟುಕೈ; ಎಂಟುಕೈ ಉದ್ದದ ಒಂದು 
ಅಳತೆ : ಊರೊಡೆಯರ್ಗೆ ಮಾನ್ಯದ ಕೆಯ್ಯತ್ತರಿನ್ನೂಣು ಮನೆಗೆಣ್ಣಯ್ಯ 
ಗಲವಿರ್ಪ್ರತ್ತೈಗೈ ನೀಳದ ನಿವೇಶನಂ (ಎಇ. 2೮, ೬-೩೨ ; 1012). 
[ಎಣ (ಆ ಎಂಟು) +೬ ಕಯ್ಶ್‌ (೮ ಕೆಯ್‌,)] 
5|ಎಣ್ಣಾವುದ (ನಾ). ಎಂಟು ಗಾವುದ: ನರರಥಂ ತೂಳ್ಹಾ ಕುರುಕ್ಷೇ 
ತ್ರದಿಂ ಪಡುವೆಣ್ಣಾವುದು ಪೋಗೆ ಪೋಗಡಿಸುವೆಂ (ಪಂಪಭಾ. ೧೦-೨೫) ; 
ಎಣ್ಣಾವುದಂ, ಎಂಟುಗಾವುದಂ (ಶಬ್ದಾನು. ೩೫೧ ಪ್ರಯೋ). 
[ಎಣ್ಮ್‌ (ಆ ಎಂಟು) + ಗಾವುದ] 
ಎಣ್ಣೊಳ (ನಾ). ಎಂಟು ಕೊಳಗ; ಒಂದು ಅಳತೆ: ಪಡುವಣ 
ತೋಂಟ್ಟ ಕಟನಿಯಲ್‌ ಎಣ್ಣೊಳ ಗಟಕ್ತಿಗೆ ನೆಲನುಂ ಚನ್ಮ_)ನು ಉಳ್ಳ 
ನ್ನೆಗಂ ತೆಜಕೆ ಇಲ್ಲದನ್ತಾಗಿ (ಎಕ. ೩1೪, ಮಳವ. ೧೨೫-೧ ; 1014). 
[ಎಣ್ಣಿ (ಆ ಎಂಟು) + ಕೊಳ್ಳ (೮ ಕೊಳಗ)) 
ಎಣ್ಣೊಳವೆಡೇದೆ] (ನಾ). ಎಂಟು ಕೊಳಗ ಬೀಜವರಿಯ ಭೂಮಿ: 
ಬಸದಿಯ ಪೊಜಗಣ ಪಿತ್ತಿಲ್ಲೋಣ್ಣಮುಂ ತೆಮ್ಟೊಲದೊಳು ಎಣ್ಣೊಳವೆ 
ಡೆ£ಡೆ] (ಎಕ. 2, ಕೋಲಾರ. ೯೦-೯೧; 908). (ಎಣ್ಣೊಳ + ಬೆದೆ,] 
ಎಣ್ಸಾಸಿರ (ನಾ). ಎಂಟು ಸಾವಿರ: ಇರ್ಛಾಸಿರಂ, ಎಣ್ಣಾಸಿರಂ 
(ಭಾಷಾಭೂ. ೧೧ ಪ್ರಯೋ); ಎಣಾಸಿರ ಮಕುಟಿಧರರ್‌ (ಜಯಕಾ. ೩-೨). 
ಎಣ್ಯಾಸಿರ್ವರ್‌ - ಎಂಟುಸಾವಿರ ಜನ: ಎಣ್ಫಾಸಿರ್ವರ್‌ ರಿಸಿಯರ 
ನಟ್ಟಿದೆರ್‌ (ವಡ್ಡಾ ರಾ, ಆ೮-೨೩); ಪ್ರಭಾವತೀದೇವಿ ಮಾದಲಾದೆಣ್ಫಾಸಿರ್ವ 
ರರಸಿಯರೊಳ್‌ ಕೂಡಿ (ಧರ್ಮಾಮೃ. ೪-೧೫). 
[ಎಣ್ಮ್‌ (೮. ಎಂಟು) + ಸಾಸಿರ] 
ಎಣ್ಣಳವಿ (ನಾ). ಎಂಟು ಪ್ರಮಾಣ, ಅಳತೆ: ಎಣ್ಣಳವಿ ಬರಿಸವರಸ 
ಕೊನ್ಹು ಭಾಗಮಿಟವು[ದು] (ಸೌಇಇ. 2೪, ೫೦೯-೩ ; 9ನೆಯ ಶತ). 
[ಎಹ್‌ (4 ಎಂಟು) + ಅಳವಿ] 
ಎಣ್ಣಿಕೆ "ಎಣಿಕೆ' ನೋ. 
ಎಣ್ಣಿಗ (ನಾ). ಎಣ್ಣೆಮಾರುವವನು : ಎನ್ನಣುಗಂ ಸಿದ್ಧೇಂದ್ರಂ 
ನಿನ್ನೂರೆಣ್ಣಿಗನ ಮನೆಯೊಳಿರ್ದಪನವನಿಂ ಚೆನ್ನಾದಪುದೆಲೆ ಭೂಪತಿ 
(ಹಮ್ಮಾರ. ೭-೧೨). [ಎಣ್ಣೆ + -ಇಗ] 

ಎಣ್ಣಿಸು "ಎಣಿಸು? ನೋ. 

ನ "ಎಣ? ನೋ. 

( ಎಣ್ಣೂರಿಗೆ, ಎಣ್ಣೆಯೂರಿಗೆ, ಎಣ್ಣೆ ಹೂರಿಗೆ, ಎಣ್ಣೋರಿಗೆ (ನಾ). 
ಎಣ್ಣೆಯಲ್ಲಿ ಕರಿದ ಅಥವಾ ಬೇಯಿಸಿದ ಪೂರಿಗೆ; ಒಬ್ಬಟ್ಟಿನಂತೆ 
ಮಾಡಿ ಬೇಯಿಸಿದ ತಿಂಡಿ: ಎಣ್ಮೂರಿಗೆ [ಪಾಕಾಂ. ಮೇಲ್ಬೂರಿಗೆ] 
ಬೆಸುಪೂರಿಗೆ ತಆಂಗೆಳ್ಳುಂಡೆ. . . ಭಕ್ಷ A ಚಯಮಂ ತಂದಿಕ್ಕಿದರ್‌ ಕಾಂತೆ 
ಯರ್‌' (ಧರ್ಮಪ. ೨-೫೪); ಗಾರಿಗೆ ಲಡ್ಡಿಗೆ ಬೀಸೂರಿಗೆ ಬಿಚ್ಚ 
ರಿಗೆ ಸಘೃತ ಪನಸುಕನೆಣ್ಣೂರಿಗೆ (ಮದೇಪು. ೧೯-೫೮); ಓರಿಗೆ ಮಕ್ಕಳು 
ಒಡಗೊಂಡುಹೋಗಿ ಎಣ್ಣೂರಿಗೆಯನು ಕೊಡಿಸುವರು (ಚಂದ್ರಹಾ. 
೧-೨೯). ಎಣ್ಣೆಯೂರಿಗೆ; ಎಣ್ಣೆಯೂರಿಗೆ ಯಿಡ್ಡಲಿಗೆ ಕಡುಸಣ್ಣ 
ಸೇವಗೆ ಸರವಳಿಗೆ ಮಿಗೆ ಕಣ್ಣಗಾರಿಗೆಯೊಟ್ಟುತಿರ್ದುವು ದೇವನಿದಿರಿನಲಿ 
(ಪ್ರಭುಲೀ. ೨೩-೧೭) ; ಕರ್ಜೂರ ವಡೆಗಡುಬು ರಸವೊಸರ್ವ ಸಜ್ಜಿಗೆ 
ಯೆಣ್ನೆ ವೋ ಯೂ3ರಿಗೆ . .. ಪರವೆ ಗಡಣಿಸಿದಳಾಗ (ಚೇರಮ. ೧೦-೨೮). 
ಎಣ್ಣೆ ಹೂರಿಗೆ: ಅತಿರಸ ೫ ಸುಖನಸ ೫ ಯೆಂಣೆಹೂರಿಗೆ ೫ ವಡೆ ೫ 
(ಸೌಇಇ. 1V, ೨೫೦-೮; 1521) ; ಈ ಯೆಣ್ಣೆಹೂರ[ರಿ]ಗೆಯ ಮೃದು 
ತರಕೆ ಸರಿಯುಂಟಿ ಜೋಯಿಸರೆ (ಸಮ್ಮಳಾ. ೬-೨೭). ಎಣ್ಣೋರಿಗೆ: 
ಎಣ್ಣೋರಿಗತಿರಸ ದಧಿಫೃತವೋ ರಂಗ (ಪುರಂದ. ೧-೮೪-೨). 

[ಎಕ್ಕೆ ಪೂರಿಗೆ] 


| 


ಎಣ್ಣೆ 


ಎಣ್ಣೆ, ಎರ್ಣಿ (ನಾ). ೧. ಎಳ್ಳು, ಅಗಸೆ, ಹುಚ್ಚೆಳ್ಳು ಮೊದಲಾದ 
ಕಾಳುಗಳಿಂದ ತೆಗೆದ ದ್ರವ ಪದಾರ್ಥ; ತೈಲ: ಅಂಗಾಡಿಯುಳಿ 
ರ್ಮ್ಮಾನ[ನೆಣ್ಣೆ£ಣ್ನೆ3ಯು]ಮು ಮರಿಸಿನಮುಂ [ಮೆ €ಣೊ]ರ್ಪ್ರ್ವಲಂ 
ಸಕ್ಕರೆ (ಕಜ. 1, ೨-೧೧; 699) ; ಬಸಿರ್ಕುಟ್ಲ್ಣ ಮಂಬಲಿಗಮೆಣ್ಮೆಗಂ 
ಕಟಗಂ ಕೊಟ್ಟು ಪೋಕುಂ (ವಡ್ಡಾರಾ. ೭೭-೨೨); ಸೊಡರೊಳ್‌ ಬತ್ತಿಯು 
ಮೆಣ್ಣೆಯುಮೊಡನಲಸಿದವೊಲ್‌ (ಶಾಂತಿಪು. ೯-೧೧೮); ತಮ್ಮ ಮಠದ 
ಮಾಣಿಗಳ್ನೆ ಉಪ್ಪು ಎಣ್ಣೆ£ಣ್ಣೆ3 ಗೆ ಗದ್ಯಾಣಂ ಪದಿನಾಲು(ಎಕ.೪11, ಶಿಕಾರಿ. 
1010) ; ನಮ್ಮ ತಿರಿದು ತಂದುಣ್ಬಶನಕ್ಕ ವರೆಣ್ಣೆ ಸೂಜಿಮೊನೆಯೆ 
ನಿಸುನೆಣ್ಣೆಯುಂ ಬಂಗುಮಾದ ಕಟ್‌ಯುಂ (ಸುಕುಮಾ. ೨-೬೬); ಎಣ್ಣೆ 
ಮುಟ್ಟದ ಕುಂಬಳಕಾಯಂತೆ ಒಳಗೊಳಗೆ ಕೊಲಕಿತು (ಧರ್ಮಾಮೃ. 
೩-೩೫); ಎಳ್ಳಿಂಗೆ ಪರಿಮಳವ ಕಟ್ಟಿದಲ್ಲದೆ ಎಣ್ಣೆಗೆ ಪರಿಮಳ ವೇಧಿಸದು 
(ಅವಚಂ. ೨೩೯-೧೦೮೪); ಎಳ್ಳೊಳ್‌ ಎಣ್ಣೆ (ಶಮದ. ೧೩೩ ಪ್ರಯೋ), 
ಸರಸಿಜಗಂಧಿಯ ಧವಳಶೋಭನೆ... ಎಣ್ಣೆಯರಿಸಿನಗೊಟ್ಟರೆಲ್ಲರಿಗೆ 
(ಮೋಹತ. ೧೭-೪೦); ಎಣ್ಣೆ ಬೆಣ್ಣೆ ಮುಂತಾದ ಪನಾರ್ಥಗಳಾದರೂ 
ಶರೀರಕ್ಕೆ ಬಹಳ ಹಿತವು (ಮುಂಬಯಿ. ೪-೩೨) ; ಉರಿಯುವ ಬೆಂಕಿ 
ಯಲ್ಲಿ ಎಣ್ಣೆ ಸುರಿದಹಾಗೆ (ಗಾಜಿ); ಕಳ್ಳ ಹೊಕ್ಕಮನೆಗೆ ಎಣ್ಣೆ ದಂಡ(ಗಾದೆ); 
ಎಳ್ಳುಕೊಂಡ ಹಾಗೆ ಎಣ್ಣೆ ಮಾರು (ಗಾಜಿ); ಎಣ್ಣೆ ಬರುವಾಗ ಕಣ್ಣುಮುಚ್ಚಿ 
ಕೊಂಡ (ಗಾದೆ). ೨. (ಆಲಂ) ಶಕ್ತಿ; ಉತ್ಸಾಹ: ಮೈಯಲ್ಲಿ ಎಣ್ಣೆ 
ಯಿರುವತನಕ ಉರೀತಾನೆ (ರೂಢಿ). ಗಿ ಎರ್ಣೆ; ೧, ಒಂದು ಮಾನ 
ಎರ್ಣೆಯಂ ಸ್ವಧರ್ಮಂ ಆಗಿ (ಹೈಆಸಿ. ೧೩-೮೬ ; 1090). 
ಎಣ್ಣೆತೆಗೆ- ಎಣ್ಣೆಯನ್ನು ತೆಗೆ, ಬರಿಸು: ಹರಳುಬೀಜದಿಂದ 
ಎಣ್ಣೆ ತೆಗೆಯುತ್ತಾರೆ (ರೂಢ). ಎಣ್ಣೆ ಮಾಡು - ದೀಪಕ್ಕೆ ಎಣ್ಣೆ ಹಾಕು: 
ಪೂಜಾರಿಯು ಸಂಜೆಯದೀಪ ಎಣ್ಣೆಮಾಡಿ ಹೋಗಿದ್ದನು (ನಿರಾಭ. ೫೧). 
ಎಣ್ಣೆಸುರಿ-೧. ಎಣ್ಣೆಯನ್ನು ಸುರಿ, ಹಾಕು: ದೀಪಕ್ಕೆ ಎಣ್ಣೆ 
ಸುರಿ (ರೂಢ). ೨. (ಆಲಂ) ಹೆಚ್ಚು ಮಾಡು; ಉದ್ರೀಕಗೊಳಿಸು : 
ದ್ಮಾರ್ಥಿಗಳ ಅಶಿಸ್ತಿಗೆ ಎಣ್ಣೆಸುರಿಯುವಂತಾಗಿ (ಶಿಕ್ಷದ. ೩೨೦). ಎಣ್ಣೆ 
ಹಚ್ಚು - ಎಣ್ಣೆಯನ್ನು ಸವರು: ಮೈಗೆ ಎಣ್ಣೆಹಚ್ಚಿದರು (ಕೂಢಿ). 
ಎಣ್ಮೆಹಾಕು - ಎಣ್ಣೆಸುರಿ ೨. ನನ್ನ ಕೆಲಸಕ್ಕೆ ಎಣ್ಣೆ ಹಾಕಿದನು (ರೂಢಿ). 
ಎಣ್ಣೆಸ್ನಾನ- ಅಭ್ಯಂಜನ: ಶನಿವಾರ ಎಣ್ಣೆಸ್ನ್ನ ನ ಮಾಡಬೇಕು (ರೂಢಿ). 
ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊ- ಫಲಬರುವಾಗ ಸುಮ್ಮ ನಿರು: 
ಎಣ್ಣಿ ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು * ನಿಮಗೆ ಭೂಸಣವೂ ಅಲ್ಲ 
ಸೌಭಾಗ್ಯವೂ ಅಲ್ಲ (ರೂಪಸಂ. ಚ 
[ಎಳ್‌ + ನೆಯ್ಕ್‌./ ಶನಿ. ಎ ಣೈ; ಮಲ. ಎಣ್ಣ ; ಕೊಡ. 
ತುಳು. ಎಣ್ಣೆ] 
ಎಣ್ಣೆ ಗಂಟಕ್ಕು "ಎಣೆಗಂಟಕ್ಳು' ನೋ. 
ಎಣ್ಣೆ ಗೆಂಟಿಡು' (ಕ್ರಿ). = ಎಣೆಗೆಂಟಿಕ್ಕು: 'ಪೊಸಪೂಗಳಂ ತರಿಸಿ ಗಿರಿಜೆಯ 
ಮುಡಿಯನಂದು ಸೆಳ್ಳುಗುರ್ಗಳಿಂ ಏಕ್ಕಿ ತತ್ಯು ಸುಮಗಳನೊಂದಿಸು 
ತ್ರೈಕ್ಸೆಗಂಟಟ್ಟು Aas ನೋಡಿ ಸುಖ ಡೊ ಳೊ «ಲಾಡಿ (ಜೆಬಪು. 
೪೫-೬೭). [ಎಣ್ಣೆ ಗಂಟು + ಇಡು] 
ಎಣ್ಣೆಗಂಟು (ನಾ). ಎಣ್ಣೆ ಹಚ್ಚಿರುವ ತುರುಬು; ಮುಡಿಕಟ್ಟು: 
ಪೊನ್ನಗಂಟು ತಾನೆಂಬಂತೆ ಪದಪುವಡೆದಿರಲೆಣ್ಣೆ ಗಂಟು (ಸೌಂದಪು. 
೭-೫೬) ; ಎಣ್ಣೆ ಗಂಟನ ಪೊರೆಗೆ ನುಣ್ಮೊರಲ್‌ ಬಳ್ಳೆ (ಡೆಬಪು. ೧೯-೨೬) ; 
ಸಣ್ಣನಿಜಕಿಯನುಗುರ್ಗಳಿನೆ ನೇವರಿಸುತ್ತೆಣ್ಣೆಗಂಟುಗಳ ತಡಹುತ 
(ಕಂನವಿ. ೨೧-೭೪) ; ಬೆನ್ನ ಮೇಲೊಲೆದೆಸೆವೆಣ್ಣೆ ಗಂಟು (ಶಬಶಂ. ೩-೧೦); 
ಕಣ್ಮು ಕಾಡಿಗೆಯನು ಕರದಿಂದ ಧರಿಸುವೆಯೆಣ್ಣೆಗಂಟುಗಳ ಕಟ್ಟಬಲ್ಲ 
, (ಯನಳ. ೧೨೦). [ಎಣ್ಣೆ + ಗಂಟು) 


೭೪-೧೩ ; 


೧೦೩೬೦ 


20 


25 


45 


ಎಣ್ಣೆ ನೂಲು 


ಎಣ್ಣೆಗಪ್ಪಡ (ನಾ). ಎಣ್ಣೆಯಿಂದ ಪರಿಷ್ಕರಿಸಿ ನೀರಿಳಿಯದಂತೆ 

ನೊಡಿದ ಬಟ್ಟಿ; ; ಮೇಣದ ಬಟ್ಟಿ; ಮೇಣ ಗಪ್ಪಟಿ: ಉದ್ದಮೇಜಿನ 

ಮೇಲೆಸ್ವಚ್ಛ ಎಣ್ಣೆ ಗಸ್ಪ ಡ ಅರಿವೆ ಜಾನು (ಡೆ. ಸತ್ತ. ೯); ಮೇಜಿನ 

ಮೇಲೆ .. . ಸೊಗಸಾದ ಎಣ್ಣೆಗಪ್ಪಡವೊಂದನ್ನು ಹಾಸಿತ್ತು (ಪುನರು.೧೫). 
[ಎಣ್ಣೆ 4 ಕಪ್ಪಡ) 


ಎಣ್ಣೆಗಪ್ಪು (ನಾ). ಎಣ್ಣೆಯ ಕರಿಬಣ್ಣ ; ಕಪ್ಪು ಮತ್ತು ಕೆಂಪುಗಳ 


ಮಧ್ಯಸ್ಥ ಬಣ್ಣ: ಎಣ್ಣೆಗಪ್ಪಿನ ಮೈಗೆ ಕರಿದಿನ ಮೈಗೆ ಹೊಂಬಣ್ಣದ 
ಮೈಗೊಪ್ಪು ವಂತೆ (ಭರಚ. ೧೩-೫೦); ದೆಸೆಯಂ ತಮ್ಮೆಣ್ಣೆಗಪ್ಪಿಂ ಬಳಿದು 
ತವೆ ಬಲಾಕಾಗಣೋದ್ರೇಕಮಂ ಮಾಡಿಸಿ (ಧ್ವನ್ಯಾಲೋ. ೫೫). 
[ಎಣ್ಣೆ * ಕಪ್ಪು (ಆ ಕರ್ಪು;)) 
ಎಣ್ಣೆಗಮಟು (ನಾ). ಎಣ್ಣೆಯ ಕಮಟನ ವಾಸನೆ: ಏನೋ ಎಣ್ಣೆ 
ಗಮಟನ ವಾಸನೆ (ರೂಢಿ). (ಎಣ್ಣೆ 4+ ಕಮಟು] 
ಎಣ್ಣೆಗಾಯಿ (ನಾ). ನೀರಿನಲ್ಲಿಯೂ, ಎಣ್ಣೆಯಲ್ಲಿಯೂ ಬೇಯಿಸಿ 
ಮಾಡಿದ ಪಲ್ಯ; ತಾಳದ : ಬದನೆಕಾಯಿ ಎಣ್ಣೆಗಾಯಿ (ರೂಢಿ). 
[ಎಣ್ಣೆ * ಕಾಯ್ಕಿ (ಆ ಕಾಯ್‌,)] 
ಎಣ್ಣೆ ಗಾಸು (ಕ್ರಿ). ಎಣ್ಣೆ ಯನ್ನು ಕಾಯಿಸು, ಕುದಿಸು (8). 
[ಎಣ್ಣೆ + ಕಾಸ್ಪು]' 
ಎಣ್ಣೆ ್ಲಿಗೆಂಪು (ನಾ). ಎಣ್ಣೆಯ ಕೆಂಪು ಬಣ್ಣ ; ಕೆಂಪು ಮತ್ತು ಕಪ್ಪು 
ಬಿಣ್ಣ ಗಳ ಮಧ್ಯಸ್ಥ ಬಣ್ಣ; ಸಗ್ಗ ನುಣ್ಣೆಂಪು: ಆ ಕೆಂಪು 
ಬೆಳಕು ಯೌವನ ಕೆಳೆದಿದ್ದ್‌ ಎಣ್ಣೆ ಗೆಂಫು ಮುಖದ ಮೇಲೆ ಮಿನುಗಿ 
ಮಾಯವಾಗುತ್ತಿತ್ತು (ಕಣ್ಮಣಿ, ತ: [ಎಣ್ಣೆ * ಕೆಂಪು) 
ಎಣ್ಣೆಗೈ (ನಾ). ಎಣ್ಣೆ ಬಳಿದುಕೊಂಡಿರುವ ಕೈ; ಎಣ್ಣೆಯಾದ ಕೈ: 
ಎಣ್ಣೆಗ್ಳೆಯಲಿ ಕೆಂಡ ಹಿಡಿದೊಲು ಭಗ್ಗನೇ ಹೊತ್ತುತ್ತಿದೆ (ಜಾಡು ಪಾ. 
೩೧-೮). [ಎಣ್ಣೆ * ಕೈ (ಆ ಕೆಯ್ಸ್‌)] 
ಎಣ್ಣೆಗೊಡ (ನಾ). ಎಣ್ಣೆಯ ಕಡಾಯಿ : ಸುಡುವ ಮಳಲ ರಾಸಿ ಕಾಸು 
ವಂಬಲಿಯೆಣ್ಣೆಗೊಡ ಸುಣ್ಣವರಲ ಕೊಪ್ಪರಿಗೆ... ದುರ್ಗದೊಳಗೆ 
(ಕುರಾಸಾಂ. ೪೨-೩೮). [ಎಣ್ಣೆ + ಕೊಡ್ಕ) 
ಎಣ್ಣೆಗೊಪ್ಪರಿಗೆ (ನಾ). ಎಣ್ಣೆಯನ್ನು ಹಾಕು ವ ಅಗಲವಾದ 
ಬಾಯುಳ್ಳ ಪಾತ್ರೆ : ಬಿಗಿದ ಮಳವೆಯನೆಣ್ನೆಗೊಪ್ಪರಿಗೆಗಳೊಳದ್ದಲಿ ಗಳೆ 
ಗಳಲಿ ಸೀರೆಗಳ ಸುತ್ತಲಿಯೆಂದು ಕೈವೀಸಿದನು ಕಲಿದ್ರೋಣ (ಕುವ್ಕಾದ್ರೋ. 
೧೫-೩೨) ; ಆಜ್ಞೆಯಂ ಮಾಜದಾತನ ಕೈಗಳಂ ಕಟ್ಟಸಿ ತಳಪಳನೆ ಕುದಿ 
ವೆಣ್ಣೆಗೊಪ್ಪರಿಗೆ ಕಾಯ್ತಲ್ಲಿಗೆಳತರಿಸಿ (ಜೈಮಿಛಾ. ೧೧-೩೧). 
[ಎಣ್ಣೆ + ಕೊಪ್ಪರಿಗೆ] 
ಎಣ್ಣೆ ತೆಂಗು (ನಾ). ತೆಂಗಿನಲ್ಲಿ ಒಂದು ಬಗೆ: ಎಣ್ಣೆತೆಂಗು, ಸೀಮೆ 
ತೆಂಗು (ಮೈಔಿಗಿ. ೩೩-೬೩೦). [ಎಣ್ಣೆ + ತೆಂಗ್ಳು) 
ಎಣ್ಣೆದಲೆ (ನಾ). ಎಣ್ಣೆ ಬಳಿದುಕೊಂಡ ತಲೆ: ಕೆಂಪಿನ ಪೂವನೆಣ್ನೆದಲೆ 
ನೂತ್ನಾಗಾರಮಂ ದೈತ್ಯರಂ ಕನಸೊಳ್‌ ಕಾಣಲು ಬಾರದೈ (ಸೋಮೇಶ. 
೬೦). [ಎಣ್ಣೆ + ಕಲೈ) 
ಎಣ್ಣೆನಾಡು (ನಾ). ಒಂದು ನಾಡಿನ ಹೆಸರು: ಮಾಧವದಣ್ಮಾಯಕರ 
ಜಂಮಸ್ತಳ ಎಣ್ಣೆ[ಣ್ಮೆ]ನಾಡ ಮಗೆಯದ್ನ ಅಣಿಲೇಸ್ವರದೇವರ ರಂಗ 
ಮಂಟಪ (ಎಕ. ೫1೪, ಚಾಮರಾ. ೨೫೬-೫ ; 1314). 
[ಎಣ್ಣೆ + ನಾಡು] 
ಎಣ್ಣೆನೂಲು (ನಾ). ಎಣ್ಣೆಮಣಿಗಳ ಸೂತ್ರ, ಸರ: ಎಣ್ಣೆನೂಲು 
ಸಿಂಗದುಗುರು ಹೊಂಗವಡಿಕೆ ಕಣ್ಣ ಕಜ್ಜಳ ದಿಟ್ಟಿದಂಡೆ ಚಿಣ್ಣಗಾ ಕಾಲ 
ದೊಳೆಸೆದವು ಮಜಕಿಹುಲ್ಲೆಗಣ್ಣ ಗರುವೆ 'ಗೆಜಗಮನೆ (ಕಾಮವಿ ೫-೫೩). 
[ಎಣ್ಣೆ + ನೂಲ್ಕು (ಆ ನೂಲ್ಮ್‌)) 


ಎಣ್ಣೆ ಪುಂಡಿಗಿಡ 


ಎಣ್ಣೆ ಪುಂಡಿಗಿಡ (ನಾ). ಪುಂಡಿಗಿಡದಲ್ಲಿ ಒಂದು ಬಗೆ: (ಮೈ. 
೨೪-೪೫೦). [ಎಣ್ಣೆ + ಪುಂಡಿ ೬ ಗಿಡ (೮ ಗಿಡು)] 

ಎಣ್ಣೆ ಬಟ್ಟೆ (ನಾ). - ಎಣ್ಣೆ ಗಪ್ಪಡ. [ಎಣ್ಣೆ * ಬಟ್ಟಿ] 

ಎಣ್ಣೆ ಬದೆಸಿಗಾಯ್‌ (ನಾ). `ದನೆಯ ಕಾಯನ್ನು ಎಣ್ಣೆಯಲ್ಲಿ 
ಜೇಯಿಸಿ ಮಾಡಿದ ಪಲ್ಯ: ಬಟ್ಟಬದನೆಯ ಕಾಯ ಸಸುನೀರೆ ತಿಳಿದುಸ್ಟ 
ವಿಟ್ಟು ಉಕ್ಕ ರಿಸಿ... ತಟ್ಟಿ ಕ್ಮ ಯೊಳಗೆ ವಗ್ಗರಿಸಲವು ತಾನೆಣ್ಣೆಬದನೆಗಾ 
ಯೈಸರಾದುದು ಹಾ ೪-೧೩). [ಎಣ್ಣೆ + ಬದನೆಕಾಯ್‌'] 

ಎಣ್ಣೆ ಬುಡಿಗೆ (ನಾ). ಒಂದು ಬಗೆಯ ಗಿಡ: (ಮೈಔಗಿ. ೩೨-೬೨೮). 

[ಎಣ್ಣೆ * ಬುಡಿಗೈ] 

ಎಣ್ಣೆ ಮಂಜರಿಸೊಪ್ಪು (ನಾ). (ಔಷಧಿ ಗುಣವು ಳ್ಳ) ಒಂದು 

ಬಗೆಯ ಸೊಪ್ಪು : ಚತುಪ್ಪಪ್ಪಿ ಮರೀಚಾದಿ ಲೇಹ್ಯ - ಏಪ್ಪಲಿ. . 


ಎಣ್ಣೆಮಂಜರಿಸೊಪ್ಪಿನ ರಸ, ಗರಿಕೆ ರಸ, ಕಳ್ಳನ ಹೂವಿನ ರಸ (ಸಕವೈ. | 


೨೧೭). [ಎಣ್ಣೆ + ಮಂಜರಿ + ಸೊಪ್ಪ್ಟ್ಯ) 
ಎಣ್ಣೆಮಜ್ಜನ (ನಾ). ಎಣ್ಣೆಯ ಸ್ನಾನ; ಅಭ್ಯಂಜನ :. ಗುರುವಿಗೆ 
ಗುಟುಕುನೀರು ಶಿಷ್ಯನಿಗೆ ಎಣ್ಣೆ ಮಜ್ಜನ (ನೀತಿಚಿಂ. 1೪, ೨೨). 
[ಎಣ್ಣೆ * ಮಜ್ಜನ] 
ಎಣ್ಣೆಮಣಿ "ಎಣ್ಣೆವಣಿ' ನೋ. 
ಎಣ್ಣೆಮರ (ನಾ). ಒಂದು ಬಗೆಯ ಮರ: (ಮೈಔಗಿ. ೪೮-೯೬೬). 
[ಎಣ್ಣಿ * ಮರ] 
ಎಣ್ಣೆಯೂರಿಗೆ "ಎಣ್ಣೂರಿಗೆ' ನೋ. 
ಎಣ್ಣೆ ಯೋಗರ (ನಾ). "ಣ್ಣ ಹಾಕಿ ತಯಾರಿಸಿದ ಅನ್ನ; ಒಗ್ಗರಿಸಿದ 
ರನ್ನ: ಒಂದು ಮಾನೆಣ್ಣೆ "ಟೊಳು ಹುಣಿಸೆಹಣ್ಣಿನ Be PR 
ಗ, "ಎಳಯುಪ್ರಟ್ಟು ಕಲಸಿ ಮನಸಂದು, ಹಸಗೆಯ್ದೆ ಣ್ಮೆಯೋಗರಂ ವಸು 
ಧಾಮರರ್ಗೆ ಪ್ರಿಯತರಮಾದುದು (ಸೂಪಶಾ. ೩-೧೯). 
[ಎಣ್ಣೆ + ಓಗರ] 
ಎಣ್ನೆವಣಿ, ಎಣಮಣಿ, ಎಣ್ಣೆ ಮಣಿ (ನಾ). ಕೊರಳ ಸರದ 
ಬಗೆಯ ಮಣಿ. "ಎಣ್ಣೆ ನಣಿಸರ' ಪರಾ. ಎಣಮಣಿ : 
ಮಣಿಸರ' ಪರಾ. ಎಣ್ಣೆಮಣಿ : ಸಿಂಗದುಗುರು ಎಣ್ಣೆಮಣಿ Fy 
ಸರಿಗೆಯು ಮಾಂಗಾಯಿ ರನ್ನದಿ ಸಮೆದ (ಜ್ಞಾನಚ. ೩-೧೬೫). 
[ಎಣ್ಣೆ * ಮಣಿ. / ತಮಿ. ಎಣ್ಣೆಯ್‌ಮಣಿ] 
ಎಣ್ಣೆ ವಣಿಸರ, ಎಣಮಣಿಸರ (ನಾ). ಎಣ್ಣೆ ಮಣಿಗಳಿಂದ ಮಾಡಿದ 
ಸರ, ಹಾರ: ತಜಗೆಲೆಯ ರವ ಗೆಜ್ಜೆಯುಲಿಯಳಿಗಳೆಣ್ಣೆವಣಿಸರ 
ಮಾಗಲೆಳೆಯ ನಂದದೊಳಾ ವಸಂತ ಭಾಸುರ ಭೋಗಿ ಜನಕೆ ಮುದ್ದಾಗೆ 
(ನಂದಿಮಾ. ೭-೧೩). ಎಣಮಣಿಸೆರ : (8). [ಎಣ್ಣೆವಣಿ * ಸರ್ಕ] 
ಎಣ್ಣೆಶಾಸ್ತ್ರೆ (ನಾ). ಮದುವೆ ಮುಂತಾದ ಸಮಾರಂಭದಲ್ಲಿ ವಧೂ 
ವರರಿಗೆ ಎಣ್ಣೆ ಹಚ್ಚುವುದು: ರಾಯನಿಗೆ ಗೋಧಿಕಲ್ಲೆಣ್ಣೆ ಶಾಸ್ತ್ರಂಗಳಂ 
ಗೈಯಲೋಸುಗ (ವರ್ಷವ. ೩-೮). (ಎಣ್ಣೆ + ಶಾಸ್ತ್ರ) 
ಎಣ್ಣೆಸೀಗೆ (ನಾ). ೧. ಎಣ್ಣೆ ಮತ್ತು ಸೀಗೆಕಾಯಿ. ೨. (ಆಲಂ) 
ಹುಟ್ಟು ಹಗೆತನ; ಪರಸ್ಪರ ವೈರ,---ವಿರೋಧ: ರಕ್ಕಸರ್ಗಮೆಮಗ 
ಮೆಣ್ಣೆಸೀಗೆ (ರಾಮಾಶ್ವ. ೧೧೧-೧೦) ; ಒಬ್ಬರಿಗೊಬ್ಬರು ಎಣ್ಣೆಸೀಗೇ 
ಕಾಯಿಯಂತೆ (ನೀಗಟ್ಟು. ೯೦). [ಎಣ್ಣೆ + ಸೀಗೆ] 
ಎಣ್ಣೆಹುಲ್ಲು (ನಾ). (ಕರಾ) ಒಂದು ಬಗೆಯ ಹುಲ್ಲು: ನಾರಾದ 
ಹುಲ್ಲು. [ಎಣ್ಣೆ * ಹುಲ್ಲು (ಆ ಪುಲ್‌) 
ಎಣ್ಣೆ ಹೂರಿಗೆ 'ಎಣ್ಣೂರಿಗೆ' ನೋ. 


೧೦೭ಗ . 


3 


0 


20 


25 


30 


40 


ಎಣ್ಣೆಹೊಳೆ (ನಾ). ಎಣ್ಣೆಯ: ಪ್ರವಾಹ, ನದಿ; ಆ ಹೆಸರಿನ ಆ 


ಬಂದು ಸ ಸಣ್ಣ ತೊರೆ. of ಹೊಳ್ಳೆ (ವ ಪೊಲಸ್ಕಿ)] 


ಎಣ್ಬರ್‌ 


ಎಣ್ಣೋರಿಗೆ "ಎಣ್ಣೂರಿಗೆ' ನೋ. 
ಎಣ್ಣಿಕ್ಟು (ನಾ). - ಎಣ್ಣೆಸೆ; ಅಕ್ಕ ಕೇಳಂತಲ್ಲ ನೀ ಕೂರ್ತು ಸ್ವಾಮಿ 
ಯೆಣ್ಣಿಕ್ಕ ಸಾಧಿಸಲೆದ್ದು ನವಗೆ ಚೊಕ್ಕನಾನಂದದೋಣುವುದಿದ್ದಿ 
ತೆಂದರು ಠಕ್ಕಿಲ್ಲದೆಲ್ಲಾ ರಾಣಿಯರು (ಭರಚ. ೫೩-೧೨೭). 
[ಎಣ (ಆ ಎಂಟು) + ದಿಕ್ಕು] 
ಎಣ್ಣೆಸೆ (ನಾ). ಎಂಟುದಿಕ್ಕು, ಮೂಲೆ: ಎಂಟುಡೆಸೆಗಳ್ಳು ನಾನು 
ವೆಣ್ಮೆಸೆಯೆಂದುಂ ” (ಕವಿಕಂ. ೮೪); ನಿಶಾಗ ಮನವೆಣ್ಣಿ ತೂತ 
ಮೆಸೆವ ಕತ್ತಲೆಯಂ ಬಿತ್ತರಿಸೆ (ಕಾದಂಉ. ೩೭೫); ಭೀಮನೆಣ್ಣೆಸೆಯಂ 
ನೋಡುತ್ತೆ (ಗದಾಯು. ೭-೩೦) ; ಬಲ್ಬೆಸೆವುದು ತೋಳೊಳ್‌ ಎಣ್ಣೆಸೆಯ 
ಗಂಡರ ಮಾಸೆಯಮೇಲೆ ವರ್ತಿಸುವುದು ಗಂಡಗರ್ವದ ಜಸಂ (ಎಕ. ೪11, 
ಶಿವಮೊ. ೪-೮೩ ; 1117) ; ಬಿಜುಗಾಳಿಯಲೆಗೆಣ್ಣೆಸೆಗೆದ್ದು ತೂಜುವ ತಣ 
ಗೆಲೆಗಳ ಮೊತ್ತವೆನಲು (ಕಂನವಿ. ೧೪-೯೦). 
ಎಣ್ಣೆ ಸೆಯಾಣ್ಮರ್‌ -. ಎಂಟುದಿಕ್ಳಿನ ಒಡೆಯರು : ನಾಗಕನ್ನೆಯರಂ 
ವಿಡಿದು ತರ್ಪಂ ಎಣ್ಣೆಸೆಯಾಣ್ಮರಂ ಗದ್ದಿಸುವಂ (ಅ'ದ್ಭು ತ. ೨೯-೨೨). 
ಎಣ್ಣೆ ಸೆಯಾನೆಗಳು ಎ ಎಂಟುದಿಕ್ಕಿನ ಆನೆಗಳು : ಎಣ್ಣೆಸೆಯಾನೆಗಳಂ 
ಕಡುನಲವಿಂದೇಅೌ ಬರುತಮಿರ್ದರ್‌ ಕೆಲಬರ್‌ (ಕಬ್ಬಿ ಕಾ. ೨೫೪). 
[ಎಣ್ಮ್‌ (ಆ. ಎಂಟು) + ಡೆಸ್ಕೆ) 
ಎಣ್ಬಣ (ನಾ). ಎಂಟು ಪಣ : ತಟ್ಗಿಯಾರಾಳ ಅವುಕ್ಕಯಿಯೂರೆಣ್ಬಣ 
ಫುಲ್ಲು ಇದಕ್ಕೆ ಸಾಕ್ಷಿ (ಎಕ. 1೪, ಗುಂಡ್ಲು ಸೇ. ೮೬-೪; 750). 
ಸ (ಆ ಎಂಟು) + ಪಣ] 
ಎಣ್ಬತ್ತು, ಎಂಬತ್ತು, ಎಂಭತ್ತು, ಎಣ್ಬತ್ತು, ಎಣ್ಳತ್ತು (ನಾ). 
ಎಂಟು ಹೆತ್ತು ಗಳ pi ಣಲಬ್ಧ್ಬ: ಎಂಟರ್ಕೆ - ಎಣ್ಣೆಸೆ, ಎಣ್ತತ್ತು 
(ಶಮದ. ೧೮೯ ಪ್ರಯೋ). ಎಂಬ ತ್ರ: ಮುದವಲರ್ಜಿಂಬತ್ತು ಸಾವಿರ 
ಕುದುರೆಗಳಿಗೊಂದವೆಲ್ಲಕ್ಕೊದವಿಸಿದ ದುದಾ ದ್ರಾಕ್ಷಿಗಳು (ಬಸಪು. ೪೪-೫೧). 
ಎಂಭತ್ತು: ಎಂಭತ್ತುನಾಲ್ಯು ಲಕ್ಕೆ ಭದ್ರಹಸ್ತಿಗಳಿಂ (ಅದಿಪು.೧೦-೧ ವ). 
ಎಜ್ಬತ್ತು : ಎಣ್ಬತ್ತುಸಾಸಿರ ಪುರೆಂಗಳ್ನಂ (ಚಾವು ಪು. ೭೧-೩). 
ಎಟ್ಟುತ್ತು : ಕಾಲಾತೀತಸಂವತ್ಸರೆ ಸತಜ್ಛಳೆಣ್ಟುನೂಆ ಎಣ್ಛ್ಭತ್ತು 
(ಎಕ. ೪1, ಕಡೂರು. ೧೫೯-೪ ; 961). 

[ಎಣ್ಣು (ಆ. ಎಂಟು) + ಪತ್ತು. / ತಮಿ. ಮಲ. ಎಜ್ಜ ಕ್ರತು; 
ಕೊಡ, ಏಂಬದೀ ; ತುಳು. ಎಣ್ಬ; ನ ಎನುಬದಿ, ಎನಭ್ಳೈ) 
ಎಜ್ಬಿರಿಜು (ನಾ). ಎಂಟು ಆಕಾರ, ರೂಪು : ನಿಂದುಮಿಂತೆಣ್ಣೆಸೆ 

ಯೊಳೆಣ್ಬರಿಜಂ ಪೊತ್ತು ಸೇವಿಸುತ್ತಮಿರೆ (ಶಬಶಂ. ೧-೭೧ ವ). 
[ಎಣ (ಆ ಎಂಟು) + ಪರಿಜು] 
ಎಣ್ಬಗಲ್‌ (ನಾ). ಎಂಟು ಹಗಲು, ದಿನ: ಮುಂತಾನುನ್ನಯಿಸಿದ 
ವರುಷದ ಮೇಲೆಣ್ಬ ಗಲೆಯ್ತರಲಿತ್ತ .. . ದಿನಂ ಕಳೆದುದು (ಜಯ ಕಾ. 
೧೨-೫೮). [ಎಣ (ಆ ಎಂಟು) * ಪಗಲ್‌] 
ಎಣ್ಣಟ್ಟಿ-(ನಾ). ಎಂಟುದಾರಿ: ಎಣ್ಬಟ್ಟಿಗಳೊಳ್‌ ನೃಪನಂ ಕಾಣ್ಬನ್ನಂ 
ತೊಟಲಿಮೆಂದು ಮನದೊಳಗಲಲಿಂ (ದಶಕು. ೪-೧೯). 
[ಎಣ್ಮ್‌ (« ಎಂಟು) + ಬಟ್ಟಿ) 
ಎಚ್ಚತ್ತು "ಎಣ್ಬತ್ತು' ನೋ. 
ಎಣ್ಬ ರ್‌ ಎಣ್ವೊ ರ್‌ (ನಾ). ಎಂಟುಜನ, ಮಂದಿ: ವರುಣ 
ಜಃ ಯಕ್ಷೇತನ ಕ ಕ್ರಮದಿನವರೆಣ್ಬರಂತುತ್ತಮನೈ (ಕವಿರಾ. ೩-೯೬) ; 
ಅಲ್ಲಿಗೆಣ್ಬರ್‌ ಮಾಯಾರೂಪಿಗಳಪ್ಪ ಶಾಕಿನಿಯರ್‌ ಬಂದು (ಪಂಚತಂ. 
೧೫೫-೮) ; ಎಣ್ಬರ್‌ ಸತಿಯರ್‌ ಸಿತಚಾಮರಮಂ ಬೀಸೆ (ಜಯಾ. 
೩-೨). ಎ ಣ್ಜೊ ರ್‌ : ದಿವಸಕೆಹ್ಟೊರ್ಗ್ಗಿೀ ಶಾಲೆಗೊಡುವುದು (ಮೈಆರಿ. 


೧೯೪೪, ೬-೨ ; 806). [ಎಹ್‌ (ಆ ಎಂಟು) + -ಬರ್‌?] 


ಎಣ್ಟೆರಲ್‌ 


ಎಣ್ಟೆರಲ್‌ (ನಾ). ಎಂಟು ಬೆರಳು : ಚಕ್ರಿ ನೆಲನೊಳೆಣ್ಟೆರಲಡಂಗೆ ನರ 
ರಥಮನೊತ್ತಿದಂ ನಿಪುಣತೆಯಿಂ (ಸಂಪಭಾ. ೧೨-೨೦೦). 
[ಎಣ್ಣ್‌ (ಆ ಎಂಟು) + ಬೆರಲ್‌] 


ಎಜ್ಛ ತ್ತು "ಎಣ್ಣತ್ತು' ನೋ. 


೧೦೭೨ 


ಎಣ ಡಿ (ನಾ. ಎಂಟರಷ್ಟು; ಎಂಟುಮಡಿ: ಮಂಡೋದರಿಗೆ|.5 


ಸತಕನಿಟಾಗಿ (ಅದ್ಭುತ. ೩೧-೯). 
[ಎಹ್‌ (ಆ ಎಂಟು) * ಮಡ್ಮಿ] 
ಎಣ್ಮಯ್ಯ "ಎಣ್ಮೆಯ್ಯ' ನೋ. 
ಎಸ್ಕೆ (ನಾ). - ಎಣ್ಮಡಿ : ಎಣ್ಮೆ, ಎಣ್ಬರ್‌ (ಶಬ್ದಾನು. ೩೧೯ ಪ್ರಯೋ). 
[ಎಣ (ಆ ಎಂಟು) + -ಮ್ಮೆ) 

ಎಣ್ಮೆಯ್ಯ, ಎಣ್ಮಯ್ಯ (ನಾ). ಎಂಟು ದೇಹವುಳ್ಳವನು; ಅಷ್ಟ 
ಮೂರ್ತಿ; ಪರಮೇಶ್ವರ: ಆವನೆಣ್ಮೆಯ್ಯ ನೊಂದನೆಯ ಮೆಯ್ಯೆನಿಸಿ 
ರ್ಪನೋ (ಕೇಷರಾ. ೧೩೫-೭). ಎಣ್ಮಯ್ಯ : “ಎಣ್ಮಯ್ಮಂ ... 
ಐಮೊಗಂ- ಈ 44: ಈಶ್ವರಂಗೆ ಪೆಸರ್‌ ೫ (ಕಶಸಾ.೧-೧); ಇವಳ 
ಯಶೌವನಕ್ಕೊಂದೊಡಲ್‌ ಸಾಲದೆಂದು ಮುನ್ನವೆ ಕಂಡು ಮುಕ್ಕಣ್ಣನೆ 
ಬಜ ಸುಡು ಬತ್ತಾ ಯೌವನದ ಪೆಂಪದೆಂತೋ (ಚೆಬಪು. 
೩೪-೭ [ಎಹ್‌ (ಆ ಎಂಟು) * ಮೆಯ್‌ + -ಅ್ಯ) 

ಎಣ್ಟೊ ರ್‌" ಎಣ್ಬರ್‌ ? ನೋ. 

ಎತಳೆ (ನಾ). ಒಂದು ಊರಿನ ಹೆಸರು : ಮ[ಹಿ]ಸೆಯನಾಡ ಎತಳದ 
ಅಯಣಯ್ಯ ಸೆಟ್ಟಿಯುಂ (ಕಇ. 1೪, ೫೫-೨೭ ; 1000). [2] 

ಎತಿ (ನಾ). ಸಂನ್ಯಾಸಿ ; ಯತಿ: ಗಾಳಿಯಾಹಾರವ ಕೊ ಂಬೆತಿ'ಗಳ 
ತಂದಾಳುಗೆಲಸಕಿಕ್ಕಿ ಕೊಡುವೆ (ಕುರಾಸಾಂ. ೨೪-೪೪). 

(< ಸಂ. ಯತಿ) 

ಎತಿತನ (ನಾ). ಸಂನ್ಯಾಸತ್ವ:. ಮೊಳೆವ ಕಾಮನ ಕೊಲ್ಲದೆತಿತನನೇಕೆ 
(ಕೈಕವ. ೫-೪೩-೧). [ಎತ + -ತನ] 

ಎತ್ತ (ನಾ). ಪ್ರಶ್ನಾರ್ಥಕ ದಿಗ್ವಾಚಿ; ಯಾವ ಕಡೆ; ಯಾವ ದಿಕ್ಕು; 
ಯಾವಸ್ಥಳ: ಈ ಗಣಿದಮನೆತ್ತಜಾಗುಮಶ್ರುತ ಪ್ರಕೃತಿಜನಂ 
(ಕವಿರಾ. ೧-೮); ನುಡಿವೊಡೆ ರಾಜಕಾರ್ಯ ನಯಮೆತ್ತಬಲಾಜನದೊಂದು 
ಬುದ್ಧಿ ಯೆತ್ತ (ಪಂ ಪಭಾ. ೭-೪೫); ಆನೆತ್ತ ದೇವಲೋಕದನೂನಸು 
ಖಾಸ್ಪದಮಿದೆತ್ತ ಬಗೆವೊಡಿದೆಲ್ಲಂ ಮಾನಿತದರ್ಶನದಿಂದೆಂ ತಾನಾದುದು 
(ಧರ್ಮಾಮೃ. ೧-೨೧೩) ; ಇವರೆತ್ತಬಲ್ಲರು ಲಿಂಗದ ನಿಜವ (ಅದವ. ೪); 
ಐದುವರ್ಷದ ಹಸುಳೆ ವನವೆತ್ತ ತಪವೆತ್ತ (ಪುರಂದ. ೨-೬೦-೧) ; ಎತ್ತ 
ಹೋದರೂ ಮೃತ್ಯು ಬಿಡದು (ಗಾದೆ). 

ಎತ್ತಣ - ಯಾವಕಡೆಯ ; ಎಲ್ಲಿಯ: ಇನ್ನೆಲ್ಲಿಯ ಧೃತರಾಷ್ಟ್ರ 

.ನೆತ್ತಣ ಗಾಂಗೇಯನೆಲ್ಲಿಯ ಸಂಧಿಕಾರ್ಯಂ (ಗದಾ ಯು. ೨-೮೦ವ). 
ಎತ್ತಣಂ- ಯಾವ ಕಡೆಯವನು; ಎಲ್ಲಿಯವನು : ಆಗಳ್‌ ತೆ[ಪ್ಪ] 
ತ್ತುಮೆಲ್ಲಿದನೆತ್ತಣನೆಂದು ಕರ್ಣನ ಕಳೇವರಮಂ ನೋಡಿ (ಪಂಪಭಾ. 
೧೩-೫೮ ವ); ಗುಣನಿಧಿಯೆತ್ತಣಂ ಭುವನಪೂಜಿತನೆತ್ತಣನಿಂದ್ರನಂದ್ಯ 
ನೆತ್ತಣನಕಳಂಕನೆತ್ತಣನಘಾಂತಕನೆತ್ತಣನಸ್ತದೋಷನೆತ್ತಣನಭಿರೂಪ 
ನೆತ್ತಣನನಿಂದಿತನೆತ್ತಣನೀಶರೂಪನೆತ್ತಣನಖಿಳಾವನೀತಿಲಕನೆತ್ತಣ 
ನುತ್ತಮಸತ್ವನೆತ್ತಣಂ (ಅಜಿಪು. ೬-೧೧೭). ಎತ್ತಣದು, ಎಶ್ತಣ್ರು - 
ಯಾವ ಕಡೆಯದು; ಎಲ್ಲಿಯದು: ಚದುರೆತ್ತಣದಾಕೆಗೆಂದು 
ಕ ಣ್ಗೊ ೦ ಡ ವಿಲಾಸದಿಂ (ಮಲ್ಲಿಪು- ೨-೫೫); ಎತ್ತಣದೆಂಬೀ ಶಬ್ದಕ್ಕೆ 
ಎತ್ತಣ್ತೆಂದುಂ (ಶಮದ. ೧೪೯ ವೃತ್ತಿ). ಎತ್ತಣೆಂ, ಎತ್ತಣಿಂದಂ, 
ಎತ್ತಣಿಂಡೆ - ಯಾವ ಕಡೆಯಿಂದ; ಎಲ್ಲಿಂದ: ಎತ್ತಣಿಂದೈತಂದೆ 
ಕಸಿ ನಿನ್ನಿತ್ತಲಾವನ ಕಳುಹಿದನು (ತೊ ರರಾ. ೬-೩೬, ಸರಿ. ೭೧೨).| 


15 


20 


143 


ಎತ್ತಗ "ಎತ್ತಕ'.ನೋ. 


ಎತ್ತರಿಸು 


ಎತ್ತಲ್‌, ಎತ್ತಲು - ಎಲ್ಲ ಕಡೆಯಲ್ಲಿಯೂ : ಸುತ್ತಲುಂ ಪರಿವ ಜರಿವೊ 
ನಲ್ಲಳಿಂದೆತ್ತಲುಂ ನಲಿವ ಪೊಸನವಿಲ್ಗಳಿಂ (ಪಂಪಭಾ. ೩-೨೨) ; ಶಂಖ 
ನಿಸ್ವನದಿಂದತ್ತಲುಮಿತ್ತಲುಂ ಸೊಗಯಿಕುಂ ತಾನೆತ್ತಲುಂ ಸುತ್ತಲುಂ 
(ಸುಕುಮಾ. ೯-೫೯); ಎತ್ತಲೀಕ್ಷಿಸಲತ್ತ ರಾಯನ ತೆತ್ತಿಗರ ಕೂರಂಬು 
ಕವಿದವು (ಕುವ್ಯಾದ್ರೋ. ೧೦-೬೦) ; ಆತ್ಮ ಲುಮಿತ್ತಲುವೋವೋಯೆತ್ತಲು 
ಮಾತಂಗೆ ಕೂಪಮಂ ತೆಆದಂತಾಯ್ತು (ಧರ್ಮಾಮೃ. ೬-೯೦) ; ಬಳಸಿಗ 
ಮೆತ್ತಲುಂ ತುಜುಗಿ ಪರ್ಪಿದಗುರ್ಪಿನ ಬಿಂಬ (ಗಿರಿಕ. ೧-೫೨) ; ಎತ್ತಲುಂ 
ಜ್ಯೋತಿಯಿಲ್ಲ (ಕವಿಸೋ. ೩೭). ಎತ್ತೆತ್ತ, ಎತ್ತೆತ್ತಲ್‌ (ದ್ವಿರುಕ್ತಿ): 
ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವಾ (ಬಸವ. ೫೩೬೪); ಎಲ್ಲೆಲ್ಲಿ 
ಎತ್ತೆತ್ತ ನೋಡಿದರೂ ಅವರ ಹರುಷದ ಕೂಗಾಟ (ಗಿರಿಜಾ. ೧) ; 
ಮಗ್ಗಿ ಸಲಿನ್ನಾರ್ಪರೀಶೋಕಮನೆನುತೆ ಭಯಂಗೊಂಡಿದೆತ್ತೆತ್ತಲೀಗಳ್‌ ಬೆಸ 
ಗೊಂಡೆಂ (ಕಾದಂಪ. ೭೦೦); ಬಳ್ಳಿ ಮಲ್ಲಿಗೆಯ ಕೋ ಲೆತ್ತತ್ತಲುಂ 
ಕಾವನಾ (ಕಬ್ಬಿಕಾ. ೩೦೪) ; ಮತ್ತೆ ಯಣಸೂತಕವು ಜನ್ಮಜನ್ಮಾಂತರಕೆ 
ಎತ್ತೆತ್ತಲೂ ಬೆನ್ನು ಹತ್ತಿಕೊಂಡಿಹುದು (ಕಎಪು. ೨೩). ಗದೇ.] 

ಎತ್ತಂ (ಅ). ಎಲ್ಲೆಲ್ಲೂ: ಮನಸ್ತಾಪಮುಂ ಪುದಿದೆತ್ತಂ ಬರೆ ಸುಯ್‌ 
ಪೊದಟ್ಟು ಬಿಸಿದುಂ ಕಮ್ಮಿತ್ತುಮಾಯ್ತೊ ಪಳಾ (ಕಾವ್ಯಸಾ. ೫೮೪ 
ಶೂದ್ರಕ) ; ಎತ್ತಿದ ತೋಳ ಮೊತ್ತಮೊದಲಂಗಜನಂ ಪಟವಿದ್ದೆಗೆತ್ತಿದಂ 
ತೆತ್ತಮಪೂರ್ವಮಾಗೆ ಪೊಸನಾಸಿಗಮಂಗಜಚಕ್ರವರ್ತಿಗೆಂದೆತ್ತಿದ ಮಾನ 
ಕೇತನಮನೊತ್ತರಿಸುತ್ತಿರೆ (ಪಂಪಭಾ. 9-೮೧); ನೆಗೆದೆತ್ತಂ ಧೂಪಧೂಮಂ : 
ಪಸರಿಸೆ (ಕಾದಂಉ. ೨೭೦); ನಡೆದರೆತ್ತ೦ ಬೀರರಾ ಪಾಡಿಯೊಳ್‌ 
(ಕಬ್ಬಿಕಾ. ೨೫೩). [ಆ ಎತ್ತ] 

ಎತ್ತಂಗಡಿ (ನಾ). ೧. ಎತ್ತಿದ ಅಂಗಡಿ; ದಿವಾಳಿಯಾದ ಅಂಗಡಿ: 
ಅನನು ಇಟ್ಟಿದ್ದ ಅಂಗಡಿ ಎತ್ತಂಗಡಿ ಆಯಿತು (ರೂಢಿ). ೨. ಮುಂದೆ 
ಸಾಗುವಿಕೆ; ಮುಂದಿನ ಪ್ರಯಾಣ: “ತುಮಕೂರಿನಿಂದ ಎತ್ತಂಗಡಿ? 
“ಎಲ್ಲಿಗೆ ೫೨) *ಹಾಸನಕ್ಕೆ3 (ನಟಿಸಾ. ೩೨೦); ಹುಬ್ಬಳ್ಳಿಯವ ಇವನ್ನು 
ಸಂಪೂರ್ಣ ಎತ್ತಂಗಡಿ ಮಾಡಿ ಆರಾಮಾಸನ ಮಾಡಿಕೊಳ್ಳುವ ಸಂಚು 
ಹೂಡಿದ್ದ (ಮಾಮನೆ. ೮೮). (ಎತ್ತು * ಅಂಗಡಿ (ಆ ಅಂಗಾಡಿ)) 

ಎತ್ತಕೆ, ವಿತ್ತಗ (ನಾ). ೧. ಸತ್ತಿಗೆ ಮರ: ಬೊಬ್ಬುಲಿ ಮಾವಂಬಟಿ 
ಕಕ್ಕೆ ಬಿಕ್ಕೆ ಬಕುಳಂ ಬೇನೆತ್ತಕೆಂ ಕಿಂಶುಕಂ (ರಾಜಶೇ. ೫-೫೬). ಎತ್ತಗ: 
೧. ಅತ್ತಿಯಾಲವು ಜಾಲಹಾಲೆ ಬಾಳೆಯೆತ್ತಗ ಬನ್ನಿಮಗ್ಗಾರೆ ಮುತ್ತುಗ 
ತಾರೆ ಮುಂತಾದ ಹೆಮ್ಮರಗಳು (ಸೌಗಂಪ. ೨-೩೪). ೨. ಒಂದು ಹಳ್ಳಿಯ 
ಹೆಸರು: ಹೆಗ್ಗಡದೇವನಕೋಟಿ ತಾಲ್ಲೂಕು ಎತ್ತಗಮಠದ ರಾಮಾರಾ 
ಧ್ಯರು (ಕವಿಚ. 211, ಅವತ. 7೧೦೯), [?) 


ಎತ್ತಡಿಗೆ (ನಾ). ಅನ್ನ, ಸಾರು, ಪಲ್ಯ ಮುಂತಾದ ಎಕ್ತಿಡುವ 
ಅಡಿಗೆಗಳು: ಮಂದಾಕಿನಿ ಎತ್ತಡಿಗೆಯನ್ನಷ್ಟುಮಾಡಿ ಒಲೆಯ ಈಚೆಗೆ 
ಬಂದಕೂಡಲೇ ಬಕ್ಕರಿಗಳನ್ನು ಸುಡುವ ಕಸ ಸಾವಿತ್ರಿಯದು (ಬೆವರಿ. 
೧೬). [ಎತ್ತು * ಅಡಿಗೆ (ಆ ಅಡುಗೆ)) 

ಎತ್ತರ "ಎಟ್ಟ್ಯರ' ನೋ. 

ಎತ್ತ ರತತ್ತರ " ಎತ್ತಅತತ್ತಅ? ನೋ. 

ಎತ್ತ ರಿಸು” (ಕ್ರಿ). ೧. ಎತ್ತರವಾಗುವ ಹಾಗೆ ಮಾಡು: ಮಂಚದ 
ಕಾಲನ್ನು ಸ್ವಲ್ಪ ಎತ್ತರಿಸು (ರೂಢಿ). ೨. ಹೆಚ್ಚುಮಾಡು: ಶಿಕ್ಷಣ 
ವೇತ್ತರೂ ರಾಜಕಾರಣಿಗಳೂ . . . ಸಂಶೋಧಕರ 'ಂಖೈಯನ್ನು ಎತ್ತ 
ರಿಸಲು ಯತ್ನಿಸಿದುವು (ಶಿಕ್ಷದ. ೭೬೬). ೩. (ಧ್ವನಿಯನ್ನು ) ಉಚ್ಛ 
ವಾಗುವ ಹಾಗೆ ಮಾಡು: ಎತ್ತರಿಸಿ ಕೂಗಿ ಕರೆ (ರೂಢಿ). ೪. ಉನ್ನತಿ 
ಯನ್ನುಂಟುಮಾಡು, (ಎತ್ತರ (ಆ ಎಟ್ಟರ) * -ಇಸ್ಕು] 


ಎತ್ತ ತತ್ತ 


ಎತ್ತಅತತ್ತಅ, ಎತ್ತರತತ್ತರ (ನಾ). ಅಸಂಬದ್ಧೆತೆ; ಅಸ್ತವ್ಯಸ್ತತೆ: 
ಹಜಿಗವಿಗಳ ಕಬ್ಬಂಗಳ ಹೊಜಗಳಿಯಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ 
ಬಜಕಿತಾಜಕಿಗೆ ಬೀಜಕಿಗವೆತ್ತಜತತ್ತಅವೆಕ್ಕಸಕ್ಕಮಸ್ತವ್ಮಸ್ತಂ (ಗಿರಿಕ. 
೧-೨೩); ನೆಆಕೆ ಸನ್ನಿಪಾತವಡಸಿದ ತೆಆದಿಂ ಕೇಳದೆ ಸಮಂತು ನೋಡದೆ 


ಪಿರಿದೆತ್ತಜತತ್ತಜದಿಂ ನುಡಿಯುತ ಬೆಜಕಿತಿರ್ಪರ್‌ ಸಿರಿಯ ಮದದಿನರಸು | 5 


ಗಳಿಳೆಯೊಳ್‌ (ತ್ರಿಫವಿ. ೧೯-೩೪); ಮರುಳು ಸಿಂಗರಿಸಿ. ಬಪ್ಪುದ ಕಂಡೆ 
ನೆಂದ ಸೌಂದರನಾಮಗಳ ಬಿಟ್ಟು ನರರು ಫುರುಳುಗೆಟ್ಟಿ ತ್ತಜತತ್ತಆನಾಮವ 
ಧರಿಸುವರೆಂದನಾ ಸ್ವಾಮಿ (ಭರಚ. ೬೧-೩೮). ಎತ್ತರತತ್ತರ: ಎತ್ತರ 
ತೆ[ತ3ತ್ತರವಾಗಿದ್ದ ಅವನ ಮುದ್ರಣಾಲಯವನ್ನು ಒಂದು ಕ್ರಮಕ್ಕೆ 
ತಂದಿರಿಸಿದೆನು (ಚಿಂಜನ್‌. ೮೭). [ಎತ್ತಆ + ತತ್ತ್ವಜ]_ 
ಎತ್ತಿಗೆ (ನಾ). ಉದ್ದಾರ ಮಾಡುವವನು; ಮೇಲಕ್ಕೆ ಎತ್ತುವವನು: 
ಶಿವಶರಣರು ಬಿದ್ದವರ ಎತ್ತಿಗರು, ಅನಾಥರ ತಂದೆತಾಯಿಗಳು, ಪತಿತರ 
ಬಂಧುಗಳು. (ಶರಡ. ೩೩೫). [ಎತ್ತು, * -ಇಗ) 
ಎತ್ತಿಲು (ನಾ). (?): ಜೋಲಕಾರುಣ್ಮ ಜಿಡದೆರ್ರೆ ಪೆ 4 ಬಿಟ್ಟಿಯಭಂ 
೧ ಕೃಂಗ ೨ ಎತ್ತಿಲು ಪೊತ್ತರ ಪ ೫ (ಎಕ. 201 (5), ಚಳ್ಳಕೆ. ೭೧-೨೧; 
1330); ಎತ್ತಿಲು ಪೊತ್ತರ ಪ೫ (ಎಕ. ೩೪1, ಚಿಕ್ಕನಾ, ೭೧-೨೧; ?). 
(ಎತ್ತು? +2] 
ಎತ್ತಿಸು (ಕ್ರಿ). ೧. ಮೇಲಕ್ಕೆ ಎತ್ತುವಂತೆ ಮಾಡು; ಎತ್ತಿಹಿಡಿ: 
ಧ್ವಜಪತಾಕೆಗಳುಮನೆತ್ತಿಸಿ (ವಡ್ಡಾರಾ. ೮೩-೨೭) ; ಓಳಿವಟ್ಟಿ ಬೆಳ್ನೊರೆಗಳ 
'ಪಿಂಡನೆತ್ತಿಸಿದ ಬೆಳ್ಗೊಡೆಗಳ್‌ (ಪಂಪಭಾ. ೩-೬೮) ; ಪಲವೆಡೆಗಳೊಳಂ 
ಮಹಾಧ್ವಜಮನೆತ್ತಿಸಿ (ಎಕ: 11, ೫೯-೧೦೩ ; 974) ; ಜಿನಭವನಂಗಳೊಳ್‌ 
* * ೬ ನಾನಾಧ್ವಜಂಗಳನೆತ್ತಿಸುತ್ತುಂ (ಧರ್ಮಾಮೃ. ೧೦-೨೮) ; ರಥದಲಿ 
ಸರಿಸ ತಾಳಧ್ವಜವನೆತ್ತಿಸಿ ಸಮರಥರ ನೆರಹಿ (ಕುವ್ಯಾಭೀ, ೬-೧೧) ; 
ಮುತ್ತಿನ ಗದ್ದುಗೆ ಗರುಡನ ಹೆಗಲೊಳೆತ್ತಿಸಿ ಬಿಗಿದು (ಮೋಹತ. ೩೬-೩೭). 
೨. ಕಟ್ಟಸು; ಜೀರ್ಣೋದ್ಧಾರಮಾಡು : “ಎತ್ತಿಸು - ಉದ್ಭರಣೇ? 
(ಶಮಧಾ) ; ದಣ್ಣನಾಯಕನೀ ವಿಷ್ಣುಗ್ರಿಹಾಮನ್ನೆತ್ತಿಸಿ (ಸೌಇಇ. 1x-i, 
೩೩-೬ ; 10ನೆಯ ಶತ); ಅಳಿಯ ನೇಣಿಗೆಯ ಮಲ್ಲ ಕೆಜೆಯಂ ಕಟ್ಟಸಿ 
ದೇಗುಲಮಸನೆತ್ತಿಸಿ (ಎಕ. ೪11, ಚನ್ನಗಿ. ಆ-೧೬ ; 1050) ; ಧರೆ ಪೊಗಳ್ವಂತು 
_ «»* ದೇವನಿವಹಂಗಳನೆತ್ತಿಸಿ (ಎಇ. 201%, ೨೮೨-೩೬; 1173); ದೇವಾ 
ಲಯಮನೆತ್ತಿಸಿ ಪುರಮಂ ಮಾಡಿಸಿ (ಎಕ. ೪11, ಶಿವಮೊ. ೮೮-೩೬; 1209). 
೩. ದಂಡೆತ್ತಿ ಬರುವಂತೆ ಮಾಡು: ಚೆಚ್ಚರದಿಂದೆತ್ತಿಸಿ: ತಂದಿರ್ವರ 
ಬಲ್ಬಂ ಬಚಕಿಕೆ ನೋಡು ನೀಂ ಕಾಳೆಗದೊಳ್‌ (ಕಬ್ಬಿಕಾ.೧೮೪).೪. ಮೇಲ 
ಕೈೇರಿಸು; ಸ್ವರ್ಗಕ್ಕೇರಿಸು: ಎತ್ತಿಸಿದನಸುಗಳನು ರಥಿಕರ ಹತ್ತಿಸಿದ 
ನಂಬರವ ಭೀತರ ಹುತ್ತನೇಜಿಸಿ ಹೊಳಕಿದನು (ತೊರರಾ. ೩-೬-೪೩). 
೫. ಸಂಗ್ರಹಿಸುವಂತೆ ಮಾಡು ; ಶೇಖರಿಸುವಂತೆ ಮಾಡು; ಪ್ರತಿ 
ಮನೆಯಲ್ಲೂ ಚಂದಾ ಎತ್ತಿಸಬೇಕು (ರೂಢಿ). 
ಎತ್ತಿಸಿಕೊಡು -೧. ಕಟ್ಟಿಸಿಕೊಡು :. ಚಿತ್ತಜನಂತವರೊಡನಿರ್ದು 
ಗಾಂಧರ್ವದತ್ತೆಗೆ : ಹೊನ್ನ ಮಾಡವನು ಎತ್ತಿಸಿಕೊಟ್ಟು ಕುಬೇರನಂದದಿ 
ಚಾರುದತ್ತನು ಸಂತಸಮಿರ್ದ (ನೇಮಿಸಂ. ೧೦-೩೩೮). ೨. ವಸೂ 
ಲ್ಮಾಡು; ಶೇಖರಿಸು : ಸುತ್ತಣ ಪ್ರಭುಗಳ ಬಲವ ಮುಜಕಿದು ತನಗೆತ್ತಿಸಿ 
ಕೊಟ್ಟು ಕಪ್ಪಗಳ (ಕಂನವಿ. ೩-೫೨). [ಎತ್ತು * -ಇಸ್ಯು) 
ಎತ್ತು, (ಕ್ರಿ). ೧. ಉದ್ಧರಿಸು; ಏರಿಸು ; ಎತ್ತಿಹಿಡಿ: ಸಂಸಾರ 
ನೆಂಬ ಸಮುದ್ರದೊಳ ಮುಲುಗುತ್ತಿರ್ದೇನ್ನಂ ಮುಟುಗ 
ಲೀಯದೆತ್ತಿಂ `(ವಡ್ಡಾರಾ. ೧೩೩-೨೫) ; ಎಳೆ ರಸೆಯೊಳಟ್ಟುದಂ ಭುಜ 
ಬಳದಿಂ ಮುನ್ನೆತ್ತಿದಂತೆ (ಸಂಪಭಾ. ೯-೧೫); ಎತ್ತುವೆನೊ ಮಂದ 
ರಾದ್ಧಿಯನೊತ್ತು ನೆನೊ ರಸಾತಳಕ್ಕೆ ನೆಲನಂ (ಗದಾಯು. ೬-೧೮); 


23 


40 


45 


೧೦೭೩ 


1 


ಎತ್ತು 


sl 


ಮೇದಿನಿಯನೆತ್ತಿ ದಾದಿವರಾಹನೂತೆ (ಪಂಚತಂ. ೪೫-೨೧). ೨. ಏರಿಸು; 


"ಹಾರಿಸು: ಇನ್ತೀ ಧರ್ಮಮ ನಡೆಯಿಸಿದ ಮಹಾಪುರುಷರ್ಗೆ... ಮಹಾ 


ಧ್ವಜಮೆತ್ತಿದ ಫಳಮಕ್ಕು (ಸೌಇಇ. x1-, ೯೪-೧೩; 1059); ಎತ್ತಿತು 
ಗುಡಿತೋರಣ ವೈಕುಂಠಕೆ ಹತ್ತಿತು ಹರಿಯ ಸೂಟಿಯಲಿ (ನೋಹತ. 
೪೧-೪೦) ; ಎತ್ತಿದ ಸತ್ತಿಗೆ ಬಿರುದಿನ ಡಾಳಿನ ಮೊತ್ತ ಡಾಳಿಪ ಚಾಮರದೆ 
(ಕಂನವಿ. ೧೧-೨೬).೩. ಎಬ್ಬಿಸು; ಮೇಲಕ್ಕೆತ್ತು; ತಬ್ಬಿಕೊ-: ಮಗನ 
ಕರುಣಾಸ್ಯಮಂ ಚಂದ್ರಚೂಡಂ ಕಂಡು ನಗುತೆತ್ತಿ ತಕ್ಕೈಸುತಂ (ಬಸರ. 
೧-೫೪) ; ಎತ್ತಬಹುದೇ ಬಲ್ಭಾರಮಂ (ಸೋಮೇಶ. ೭೬); ಭರದಲೆತ್ತಿದ 
ತೋಳು ಕಡಿವಡೆದುರುಳಿತವನಿಗೆ (ಕುವ್ಯಾದ್ರೋ. ೧೪-೧೪). ೪. (ನೀರು) 
ಹಾಯಿಸು ; ಬಿಡು: ತೋಂಟಿಕ್ಸೆ ನೀರನೆತ್ತದೆ ಬೀದಿಗೆ ನೀರನೆತ್ತು ವಂತೆ 
(ಧರ್ಮಾಮೃ. ೧೩-೧೪೦). ೫. ಹೊತ್ತುತರು; ಅಪಹರಿಸು: ಪೋಗಿ 
ಸುಪರ್ವ ಪರ್ವತದ ಕಾಂಚನ ರೇಣುಗಳಂ ಪರಾಕ್ರಮೋದ್ಯೋಗದಿನೆತ್ತಿ 
ತಂದು (ಪಂಪಭಾ. ೭-೪೭); ಕೊಂಗ್ಲನಾಡ ನಾಯಕರೆಲ್ಲ ಹನಸೋಗೆಯ 
ತುಜುವನೆತ್ತಲು (ಎಕ. 71೪, ಎಡತೊ. ೮೨-೩; 1165). ೬. ಹರಡು; 
ಬೀರು; ಎರಚು : ಪಸುರ್ಗನಿಲನಾದ ನೀಪದ ಕುಸು.ಮಮುಮಂ 
ದೆಸೆಗೆ ಕಂಪನೆತ್ತುವ ಲೋಧ ್ರಪ್ರಸವಮುಮಂ. (ಪಂರಾಮಾ. ೭-೧೪೧). 
೭. ಮೇಲೇರಿಬರು; ದಂಡೆತ್ತಿಹೋಗು ; ಮುತ್ತು :: ಶ್ರೀಮತ್ತಿ 
ಭುವನ ಮಲ್ಲದೇವರು ಭೊ €ಜನಮೆ «ಲೆ ಸಶ್ಚಿಮದಿಶಾವರಕ್ಕೆಶ್ಟಿದಲ್ಲಿ 
(ಸೌಇಇ. ೫೫; ೬೪-೩ 1100) ; ಎತ್ತಣ ಪರಮಂಡಳಮುಂ ಮುತ್ತಿಂ 
ಗೊಳಗಾಗಿ ದಾರದಂತಿರ್ಪುವು ಕಾಯ್ದೆತ್ತಲೊಡನೆ! ನ] ಮಮಿದೇನುದ್ವೃ 
ತ್ತನೋ ರಣರಂಗಭೈರವಂ ಗೋವಿಂದಂ (ಎಕ. ೪1, ಶಿಕಾರಿ. 
೧೩೭-೩೬ ; 1114); ತಮ್ಮೊಳೋರೊರ್ವರ ಮೇಲಣಿಯರಮೆತ್ತುವ 
ಮುತ್ತುವ ಪೊಣರ್ವ ಕಟುತ್ತಿಟಿವನೇಕ ನೃಪರಂ ಕಂಡಂ (ಜಗವಿ. 
೫-೧೧೨) ; ಅರಿಬಲವೆತ್ತಿದಲ್ಲಿ ಏರಿದುಂ ಕಿರಿದಗುರ್ಬ್ಬಿ (Nn. 1-1, 
೨೮೭-೧೯ ; 1200) ; ತಿಳಿದೆತ್ತಿ ಕಾದುವುದು ಲೇಸಲ್ಲರ್ಗಿದೇಮಂತಣಂ 
(ಕಬ್ಬಿಕಾ. ೧೫೯). ಲೆ. ಸಂಗ್ರಹಿಸು; ಕೂಡಿಸು: ಕರ್ಣಾಟಕ ಸಂಘದ 
ವರು .ಹಬ್ಬದಲ್ಲಿ ಎತ್ತಿದ ಕಾಣಿಕೆಯೆಲ್ಲವನ್ನೂ (ಕನ್ನನು. 1, ೧೬). 
೯. ಬಡಿಸು; ಊಟಕ್ಕೆ ನೀಡು: ಪರೆದ ತಣಗೆಲೆಯೆ ಪರಿಯಣಮಾಗೆ 
ಪಣ್ಬಲಮೆತ್ತಿದ ಬೋನಮಾಗೆ (ಪಂಪಭಾ. ೭-೨೮) ; ಗೃಹಲಕ್ಷ್ಮಿ, ಬೋನ 
ಮೆತ್ತಿದುದೆಂಬಂತಿರೆ ಚೋದ್ಯಮವ್ಬನಂ ಬಿತ್ತರದೆತ್ತಿದ ಬೋನದಿರವು 
ಚೆಲುವಾಯ್ತಾಗಳ್‌' (ಸುಕುಮಾ. ೧೧-೨೩); ಜಿನಾಂಬಿಕೆಯನೀ ತೆಜದಿಂ 
***ಮಾಲೆವೂವನೋಲಗಿಸುವ ಬೋನಮೆತ್ತುವಗಲೆತ್ತುವ ದೇವಪಿಳಾಸಿನೀ 
ಜನಂ (ಮಲ್ಲಿಪು. ೧೧-೮೪). ೧೦. ಎಚ್ಚರಿಸು; ಎಬ್ಬಿಸು: ಡುಗ್ಭ್ಯಾಬ್ಭಿ 
ಧವಳ ಶಯ್ಮಾತಳದೊಳ್‌ ಮಜಃಕಿದೊಲಗಿದ ಮಧುಮಥನನೆತ್ತಲಣ್ಮದೆ 
(ಪಂಪಭಾ. ೯-೧೦ ವ); ಈ ರ್ಸ್ಯಾಳಾಪಂಗಳನರಸನಾಲಿಸಿ ಮಕರಂದನಂ 
ಮೆಲ್ಲನೆತ್ತಿ ಕಿವಿಯಿತ್ತು ಕೇಳುತ್ತುಮಿರ್ಪುದುಂ (ಲೀಲಾವ. ೬-೧೨೧). 
೧೧. ಕಟ್ಟು; ರಚಿಸು. "ಎತ್ತಿಸು' ಪರಾ. ೧೨. ಬೆಳಗು: ಆರತಿಯ 
ನೆತ್ತಿದರು.ತಂದುಪ್ಪಾರತಿಯ ಸೂಸಿದರು (ಕುವ್ಯಾ ಭೀ. ೧-೩೨); 
ನಿತ್ಯ ಮುತ್ತೈದೆಯರೆಲ್ಲ 'ಎತ್ತೆ ರತುನದಾರತಿಯ (ಪುರಂದ. ೧-೧೨೪-೧); 
ಮಾರಕುಮಾರ ಮಂತ್ರೀಶಸುತೆಗೆ ರನ್ನದಾರತಿಗಳನೆತ್ತಿದಳು 
(ಮೋಹತ. ೩೧-೩೫); ಮುತ್ತಿನಾರತಿ ರತ್ನದಾರತಿಗಳ ತಂದು ಮುತ್ತೈದೆ 
ಯೆಕೆತ್ತಿ ನಲಿದು (ಕಂನವಿ. ೪-೭೧). ೧೩. ಸಮರ್ಪಿಸು; ಕೊಡು: 
ತನಗರ್ಫ್ಯ ಮೆತ್ತಿದ ತಳಿಗೆಯೊಳಿಡೆ (ಪಂಪಭಾ. ೬-೬೪); ನಿತ್ಮೋ 
ದಯನುಮಪ್ಪ ಗಭಸ್ತಿ ಮಾಲಿಗರ್ಫ್ಮಮನೆತ್ತಿದ ಹಸ್ತೆಕ ಮಲದೊಳ್‌ 
(ಪಂಚತಂ. ೨೫೬-೬) ; ಆವಳ ಪೋಲ್ವೆಯ ಪುತ್ರಿ ಕೀರ್ತಿಲಕ್ಷ್ಮೀ ವಧು 
ವಾದಳಾ ವಧಾಗೆ ಕಾವ್ಯದ ನಾಂದಿಯೊಳರ್ಫ್ಯವೆತ್ತುವೆಂ(ಸೂಕ್ತಿ ಸು.೧-೬). 
68 


ಎತ್ತು, 
೧೪. ಸುಲಿ; ಸಿಗಿ: ಎತ್ತುವ ಮಿಟ್ತು (ವರ್ಧಪು. ೧೦-೬); ಕಾಸ್ಕಮಂ 
ಕೊನರಿಪರ್‌ ಕಲ್ಲಲ್ಲಿ ನಾರೆತ್ತುವರ್‌, .. ಉರ್ವರೆಯೊಳ್‌ ಸಂದ 
ಕನಿಪ್ರವೇಕರೆ ವಲಂ ಬಲ್ಲರ್‌ ಪೆಜರ್‌ ಬಲ್ಲರೇ (ಲೀಲಾವ. ೧-೧೩); 
ತನ್ನಯ ರೂಪಿಂಗೆ ಸೆಣಸುವ ಸತಿಯರ ಬೆನ್ನ ಪಟ್ಟಿ ಯನೆತ್ತುವಂತೆ 
(ನೋಹತ. ೧೬-೩೨). ೧೫. ಆರಿಸು; ಆಯ್ದುಕೊಳ್ಳು : ಎತ್ತಿದ 
ಮುಹೂರ್ತ (ರೂಢಿ); ಚೀಟಿ ಎತ್ತು (ರೂ). ೧೬. ಉದ್ಭ ರಿಸು; 
ರಕ್ಷಿಸು; ಬದುಕೆಸು: ಈ ಕುಮಾರನನೆತ್ತಿದಂಗೆ ಜಾತಃ 
: ಕಾಡುವೆ (ಸಂಚತಂ. ೧೧೩-೧೫); ಕೆಡಿಸುವುದು, ಕೆಟ್ಟವರ್ಗೆ 
ನೆರವಾಗಿ ಮತ್ತವರನಂತೆ ಮೇಲೆತ್ತುವುದು ಎಲ್ಲಾ ಮಜಕೆ (ಕಳ್‌. 
೧-೨-೫). ೧೭. ಇನ್ನೊ ಂದು ಗ್ರಂಥದಿಂದ ತೆಗೆ; ಉದ್ಧರಿಸು. 
೧೮. ಮೊದಲಿಡು; ಆರಂಭಿಸು: ಆರೋಚಕಂ ತಗುಳ್ತಡ ಬಲ್‌ಚೇನೆ 
ಎತ್ತುವಡೆ (ಕಲ್ಯಾಕ. ೬-೧); ಮಗಮಗಿಸುತ್ತು ಮಿರ್ಪ" ನಜುಸುಯ್‌ 
ಪೊಸವೂಗಳ ಕಂಪನೆತ್ತೆ (ಕಬ್ಬಿಕಾ. ೪೦). ೧೯. ಹೊಂದು; ತಾಳು; 
ಧರಿಸು: ಕೋಪದತ್ತೆತ್ತಿದ ಭೀಸಣಭ್ರುಕುಟ (ಶಾಂತಿಪು. ೩-೬೮); 
ಕೋಪನೆತ್ತಿ ದಾದಯ್ಕ (ಸೋಮಚ. ೫-೩೭). 30. [ಗಣಿತ] ಭಾಗಿಸು : 
ಕ್ರಮದಿಂದೆತ್ತಜುವತ್ತ ಆಂದೆ ಕಲೆಯಂ ಮೂವತ್ತ ಆಕಿಂದೆತ್ತು (ಜಾತತಿ. 
೪-೧); ಭಾಗಂ ಎಂಬುದಕ್ಕೆ ಸೆಸರು- ತವಿಸು, ಭಾಗಿಸು ಉಗಿ, 
ಎತ್ತು, ಕೊಡು (ವ್ಯವಹಾ. ೧೨-೧೨). 
ಎತ್ತಾಡು, ಎತ್ತಿಆಡು - ದೋಷಾರೋಪಮಾಡು; ಹೆಂಗಿಸು: 
ಧನಲೋಭಿಗಳು ಇದನ್ನು ಎತ್ತಾಡಿದ ವರ್ತಮಾನವನ್ನು ಊರ ಜನರು 
ಹೇಳಿದರು (ಕಾಸಪ. ೫); ಯಾ ಸ್ವಾಮಿಯ ಹೊಲಮನೆಯ ಮಾತ ಯೆತ್ತಿ 
ಆಡಿದವರು ಜಾತಿವಂತನಲ್ಲ (ಎಕ. 2೭1, ತಿಪಟೂ. ೭೬-೩; 1775); 
ದೋಷವನ್ನೇ ಎತ್ತಿ ಆಡಬಾರದು (ರೂಢಿ). ವತ್ತಿ ಕಟ್ಟು ಎ ಆಗಿ, ವಿರುದ್ಧ 
ವಾಗಿ ನಿಲ್ಲಿಸು; ಪ್ರಚೋದನೆಮಾಡು : ಕೆಲವರನ್ನು. ನನ್ನ ವಿರುದ್ಧ 
ಎತ್ತಿ ಕಟ್ಟ ನಿಲ್ಲಿಸಲೂಬಹುದು (ಮನಿಬೆ. ೧೦೬) ; ಆನಂದನನ್ನು ಎತ್ತಿಕಟ್ಟಿ 
ನಮ್ಮ ವಿರುದ್ಧ ಸಂಚುಮಾಡ್ರೀ (ಮರಳಿ. ೧೨೮). ೨. ಏರಿಸಿಕಟ್ಟು | 
ಬಗೆಗೊಳ್ಳದ ಮೋಹಮೆತ್ತಿಕಟ್ಟದ ಜಡೆ ತೊಟ್ಟ ರತ್ನಕವಚಂ . . , ಸೌಮ್ಯ 
ಭಯಂಕರನಾದನರ್ಜುನಂ ಸ1ಸಂಪಭಾ. ೭-೭೯); ವಿದಳತೆ ರ ವರಾಜಿ 
ರಾಜಬಲದಿಂ ಸಂತೋಷಮಂ ಮುಟ್ಟಿ ಸಮ್ಮದಮಂ ತಾವರೆಯೆತ್ತಿ 
ಕಟ್ಟಿ ತಮಮಂ ಶೀತಾಂಶುವೆಳ್ಟಟ್ಟಿ (ಗಿರಿಕ. ೪-೯೮). ೩. ಹೋಗಾಡಿಸು; 
ಒಳಸರಿ; ಕುಗ್ಗು: ಮದಮಂ ದಿಗ್ಗಜಮೆತ್ತಿಕಟ್ಟೆ ದಿಗಧೀಶರ್‌ ದೇವ 
ದೇವಂಗದಾವುದೊ ಭೂಲೋಕದ ಸಾ ಧ್ಯ ಸಾಧನೆಗ ಳಿ 0 (ಶಾಂತಿಪು. 
೧೦-೧೨೪) ; ಅವಿಹಿತವೇಗಮೇಟಕ್ಸಿಯ ಜವಂ ವ್ರಣಮಕ್ಷತಕಾಯನೆತ್ತಿ 
ಕಟ್ಟುವ ಮದಮು ಣ್ಮಿಸೋರ್ವ ಸೊನೆ ಬೀಟ್ವ ಗಜ ಧ್ವಜಮಂಬರಕ್ಕೆ 
ನಿಳ್ಳುವ ಜಯಕೇತು ಸಂದೆಯದ ದಂದುಗಮಂ ಕಿಡಿಸಿತ್ತು ಮುಂದ 
ಣೋಡುವ ರಿಪುದಂತಿಗಂ ಪೆಜಗಣಟ್ಟುವ ಆಟ್ಟರ ಮೇರುದಂತಿಗಂ 
(ಕಾವ್ಯಾವ. ೬೨೦); `ನಚ್ಚಿನಾನೆಯ ಮದವೆತ್ತಿಕಟ್ಟಿ ವಿಕಳತ್ವ 
ಮನೊಕ್ಕುವಿವೆಂದ ಕಾರಣಂ (ಚಂದ್ರಫು. ೧೦-೫೬); ನಿಶಾಚರೇಶ್ವರನ 
ವಾಮವಿಲೋಚನ ವಾಮಬಾಹುಗಳ್‌ ಕೆತ್ತಿದುವೆತ್ತಿಕಟ್ಟಿ ಮದದಂತಿಯ 
ಸೋರ್ವ ಮದಂ ಕರೇಣುಗಾದತ್ತು (ಜಗವಿ. ೧೨-೩); ಉಗು 
ವೆಂಟುಂ ಮದ ವೆತ್ತಿಕ ಟ್ರಿ ವಿರಸಂ ಸೀತ್ಕಾರ ಭೀರುಸ್ವನಂ ಮಿಗೆ 
ಬಾಯೊಳ್‌ ಬಿಡೆ ಕೈಯನಿಟ್ಟು ಸುಗಿವನ್ನಂ ಗರ್ಜಿಸುತ್ತೆಯ್ದೆ (ಜಗವಿ. 
ಎತ್ತಿಎಣಿಸು - ದೋಷಾರೋಪಣೆ ಮಾಡು; ತಪ್ಪು 
ಗಳನ್ನು ತೋರಿಸು: ಇನ್ನೊಬ್ಬರನ್ನು ಎತ್ತಿ ಎಣಿಸಬಾರದು (ರೂಢಿ). 
ಎತ್ತಿ ಕಳೆ ಎ ತೊಲಗಿಸು; ಹೋಗುವಂತೆ ಮಾಡು; ಕಳೆ: ತಪೋವನ 
ನನೆಮಗಿತ್ತು ಕರುಣಿಸು ಮೇಣ್‌ ನಿಕಾರಿಯನೆತ್ವಿ ಕಳೆ (ಕುವ್ಯಾಆ- ೫-೨೩). 


೧೬-೧೨). 


೧೦೭೬೪ 


25 


40 


45 


ಎತ್ತು, 
ಎತ್ತಿ ಕೊಳ್‌ - ತೆಗೆದುಕೊ; ಅಂಗೀಕರಿಸು: ಮರಿಯಾದೆಯಾ 
ಉಳ್ಳದಲ್ಲ ಎತ್ತಿಕೊಳ್ವೋನ್ಪಳ್ಳು ಿಮಹಾಪಾತಕನಕ್ಕುಂ (ಎಕ. ೪1, ಕೊಪ್ಪ 
೩೯-೧೭ ; 700) ; ಜೇ ಗರ್ಭದೊಳಿರ್ದ ಬಾಳೆಯಂ ಮ 
ಕಂಡೆತ್ತಿಕೊಂಡು (ಪಂಪಭಾ. ೧-೬೮ ವ); ಅತಿವಿಳಾಸದಿಂದೆತ್ತಿಕೊಂಡು 
ನಗುತೈತಂದಳ್‌' (ದಶಕು. ೨-೩೦); ಸತ್ಕವಂತರ ನೀನು ಸತ್ತರೆಂದೆನ 
ಬೇಡ ಹೆತ್ತಮ್ಮು ಮಗನ ಕರೆವಂತೆ ನನ್ನಸವರೆತ್ತಿ ಕ್ರಿಕೊಂಬುವರು 
(ಸರ್ವಜ್ಞ. ಎತ್ತಿತರ್‌ - ವಸೂಲ್ಮಾಡು : ಎಣ್ಣೆಯನೆತ್ತಿ 
ತಂದು ನಂದಾದೀವಿಗೆಯ (ಸೌಇಇ. 2೧೮, ೪೫-೪೨; 1071), 
ಎತ್ತಿತೋರಿಸು - ಎದ್ದು ಕಾಣುವಂತೆ ಮಾಡು; ಸ್ಪಷ್ಟಪಡಿಸು: 
ಎತ್ತಿ ತೋರಿಸಬೇಕಾದ ಪದ ಪ್ರ ತ್ಯ ಯ ಮೊದಲಾದುವುಗಳನ್ನು . 
ದೊಡ್ಡದಾದ ಅಕ್ಷರಗಳಲ್ಲಿ ಅಚ್ಚುಮಾಡಿದೆ (ಮಧ್ಯಮ. ೪ ಮುನ್ನುಡಿ). 
ಎತ್ತಿದಕ್ಕೆ -೧. ಚತುರ; ಪ್ರವೀಣ; ಶ್ರೇಷ್ಠ: ಸೊಂಬಯ್ಯ ... 
ಹಿಕಾರಿಮಾಡುವುದರಲ್ಲಿ ಎತ್ತಿದಕ್ಕೆ (ಮಗಮಾಂ. ೨೫). ೨. ಶ್ರೇಷ್ಠತೆ : 
ಸಾಗುವಳಿಯಲ್ಲಿ ಅವರದು ಎತ್ತಿದಕ್ಕೆ (ಭ್ರ ಮಾ ನ. ೧೫೬). ಎತ್ತಿನಡೆ ಎ 
ಅಭಿಮುಖವಾಗಿ ಹೋಗು ; ದಂಡೆತ್ರಿಹೋಗು ; ಮುತ್ತು : ಕೇಸಿ 
ಮಯ್ಯನಾಳಿಕೆಯಲ್ಲಿ ತತು ಸಮಯದಲ್ಲಿ ಬಂದಳಿಳೆಗೆಸ್ತಿ ನಡೆದಲ್ಲಿ ಆಗರಕ್ಕ 
ನಾಗಂಣನಾಳುತನವಂ ಮಾಡಿ (ಎಕ. ೪11, ಶಿಕಾರಿ. ೧೬೧-೫; 1160); ಪೆನು 
ಗೊಂಡೆಯಲು ರಾಜ್ಮಂಮಾಡುತಿದ್ದು ಮೇಲುಮಾನಿನ ಮಂನೆಯರ ಮೇಲೆ 
ಎತಿ(ಶ್ರಿ)ನಡೆದಲ್ಲಿ (na. 1X-i, ೩೫೪-೩ ; 1320). ಎತ್ತಿಫೋಗು ಎ 
ಎತ್ತಿನಡೆ: ಅಶೋಕ ಮುಹಾರಾಜಂ ಪರಚಕ್ರ | ಮೇಗೆತ್ತಿಪೋಗಿ 
(ವಡ್ಡಾ ರಾ. ೭೫-೧೬); ತ್ರಿದಶಾವಾಸಮಿದಿಂತುಟಲ್ತೆ ಮಯೀ ಬೀಡು 
ಮಂತೆತ್ತಿಪೋದುದು (ಕಾದಂ ಉ. ೪೪೫); ನಿನ್ನ ಪಡೆಯಪ್ಪೊಡೇಶಿಲ್ಲಿಂ 
ದೆಶ್ತಿಪೋದಪುದು ಎಂಬುದುಂ (ಪಂಚತಂ. ೧೨೬-೧೪). ಎತ್ತಿಬಡಿ-೧. ಅನ 
ಹರಿಸು. ೨. ಕುಕ್ಕು: ಪಾತ್ರೆಯನ್ನು ಎತ್ತಿ ಬಡಿಯಬೇಡ (ರೂಢಿ). ಎತ್ತಿ 
ಬರ್‌-ಮೇಲೇರಿಬರು; ಮೇಲೆಬೀಳು: ಈ ಸಮುದ್ರಂ ಮೇಲೆ ಭೋರೆಂ 
ದೆತ್ತಿಬಂದೀ ತತ್ತಿಗಳಂ ಕೊಂಡು ಪೋದೊಡೆ (ಸಂಚತಂ. ೧೫೦-೧೬) ; 
ದಣ್ನಾಯಕ ಬೊಪ್ಪಣನೆತ್ತಿಬರಲು ಹಲಸೂರ ಕಾಳಗದಲು (ಎಕ. ೫11, 
ಶಿವಮೊ. ೧೨-೬; 1120) ; ನತವಿಶ್ವಮಹೀಶಮಂಡಳಂ ವಿಜಯದಲೆತ್ತಿ ಬಂದ 
ನವಸಂ ರಣದೊಳ್‌ ಗೆಲಲಾಜಕಿವು (ವರ್ಧಪು. ೨-೩೧); ಮೇಗಾರ್ದೈದೆತ್ತಿ 
ಬರ್ಪ್ಪಾ ರಿಪುಬಲಮನೆ ಸಂಹಾರಿಸಲ್‌' ರುದ್ರನೀತಂ (ಎಕ. ೫11, ಪಾವುಗ. 
೫೦-೧೩; 1248). ಎತ್ತಿಬರೆ - ಪ್ರತಿಯಲ್ಲಿ ಇದ್ದಂತೆ ಬರೆ; ನಕಲು 
ಮಾಡು ; ಉದ್ಧರಿಸು: ಇಲ್ಲಿ ನಾನೆತ್ತಿಬರೆಡೆಲ್ಲಾ ಯಹಿ ಗ್ರಂಥದಲ್ಲಿಲ್ಲ 
ದರ್ಥಾತಿರೇಕವೊರೆಯೆ ಸೊಲ್ಲಿಸುವೆನುಳ್ಳುದುಮಂ (ಸಾನಂಚ, ೨-೫). 
ಎತ್ತಿಮಾಖು-ಹರಾಜುಹಾಕು; ಲಿಲಾವುಮಾಡು ; ಏಲಂಹಾಕು : 
ಕತ್ತಿ ಖಂಡುಗಭಾರಹೊತ್ತು ತಿರುಗಿದಡೇನು ಹೊತ್ತು ಬಂದಾಗ ಹಿರಿಯದ 
ಕತ್ತಿಯನು ಎತ್ತಿ ಮಾಆಕಿಂದ (ಸರ್ವಜ್ಞ. ೭೫೬). ಎತ್ತಿಹಾಕು:-೧. ಅಪ 
ಹರಿಸು; ಲಪಟಾಯಿಸು ; ಹೊಡೆ: ಆದಷ್ಟು ಹಣವನ್ನು ಎತ್ತಿ ಹಾಕ 
ಬೇಕೆಂಬ ಯೋಚನೆಯನರಾಗಬಾರದು (ನೀಗಟ್ಟು. ೪೨); ಐದು ಸಾವಿರ 
ರೂಪಾಯಿ ಇಟ್ಟಿದ್ದ. ಅದನ್ನು ಅಷ್ಟೂ ಎತ್ತಿ ಹಾಕಬೇಕು ಅಂತ ಮಾಡಿದೆ. 
ಸಾಧಿಸಲಿಲ್ಲ (ತಿಡುಗು. ೭೩). ೨. ಮಾರು; ಉಪೇಕ್ಷೆಮಾಡು : 
ಅವನು ನನ್ನ ಮಾತನ್ನು ಎತ್ತಿಹಾಕುವುದಿಲ್ಲ (ರೂಢಿ). ಎತ್ತಿಹಿಡಿ- 
೧. ಸರಿಯೆಂದು ಪ್ರತಿಪಾದಿಸು; ಸಮರ್ಥಿಸು; ಜೆಂಬಲಿಸು: 
ಜಿಲ್ಲಾಕೋರ್ಟಿನ ತೀರ್ಪನ್ನು ಉಚ್ಛ್ಚನ್ಯಾಯಾಸ್ಥಾನ ಎತ್ತಿಹಿಡಿದಿತ್ತು 
(ಪುನರು. ೩೬೧) ; ಸಂವಿಧಾನವನ್ನೂ ವಿಧಿಗಳನ್ನೂ ಎತ್ತಿಹಿಡಿಯುತ್ತ್ವೇನೆ 
(ಭಾಧಾನ..೨೫೩). ೨. ಉದ್ಭರಿಸು: ಎತ್ತ ಣಿಂದೇನೆಂದು ತಿಳಿಯೆ ಕೇಳಿ 


೭೨೫). 


`ದೆಯಾ ಎತ್ತಿಹಿಡಿಯುತ ಅಭಯ ಮಾತನುಸುರಿದೆಯಾ(ಕಎಪು. ೩೬-೧೭). 


ಎತ್ತು, 


೩. - ಎತ್ತಿಕಟ್ಟು ೧, ಒಬ್ಬೊಬ್ಬರಮೇಲೆ ಎತ್ತಿಹಿಡಿಯಬಾರದು 


(ಕೂಢ). ಎತ್ತಿಹೋಗು ೧. ದಂಡೆತ್ತಿ ಹೋಗು : ಸೇನಾಸಹಿತವಾಗ್ಯೆ | 


ತಂದು ಪರಮಂಡಳಪತಿಯ ಮೇಲೆತ್ತಿಹೋಗುತ್ತ (ಬಸ ಪು. ೨೨-೨೮). 
೨. ನಾಶವಾಗು; ಹಾಳಾಗು : ಸುತ್ತ ಕೋಟಿಯ ಮೇಲಿ ಮತ್ತೆ 


ಸ 


೧೦೭೫ 


ಕೋಟಿಯ ರಚಿಸಿ ಮುತ್ತಯ್ದೆ ಮಗನು ಅಳಿದಾನು ಬಿದನೂರು ಎತ್ತಿ | 5 


ಹೋದೀತು (ಸರ್ವಜ್ಞ. ೧೧೦೦) ; . ಒತ್ತರಿಸಿ ಬಂದರಾಪತ್ತು ಗಳು. 
ಎತ್ತಿಹೋಗುವುದದರ ಪಾಡೆಂದು ತಿಳಿದು (ಕಎಪು. ೫೨-೧೪). 
೩. ಸಂಪೂರ್ಣವಾಗಿ ಹೋಗು; ಗುಳೇಹೋಗು ; ವಲಸೆಹೋಗು : 
ಅವರು ಊರುಬಿಟ್ಟು ಎಕ್ತಿಹೋಗುತ್ತಿದ್ದಾರೆ (ರೂಢಿ). 
[ದೇ. ॥ ಶಮಿ; ಎತ್ತು"; ಕೊಡ. ಎತ್‌] 
ಎತ್ತು ' ನೋ. ' 
ಎತ್ತು ಲ್‌ (ನಾ). ಮೇಲಕ್ಕೆತ್ತಿದ ಕೊರಲು : ಎತ್ತುಂಗೊರ 
ಲ್ಸ ಯ್ದ ಸುಕುಮಾರಮಾಗಿರ್ದ ಮಗಮಗಿಪ ಮಲರ ದಂಡೆಯದೊಂದು 
ದಿಳ್ನತ್ತು (ಸಂಸಪ. ೨೬-೬). [ಎತ್ತು +: ಕೊರಲ್‌'] 
ಎತ್ತುಂಗೋಲ್‌, ಎತ್ತುಗೋಲು (ನಾ). ಹರಿತವಾದ ಬಾಣ; ಗುರಿ 
ಯಿಟ್ಟ ಬಾಣ: *ಎತ್ತುಂಗೋಲೆಂದು ಕೂರಂಬು” (ಕಶಸಾ. ೨೩-೪೮೫); 
ತದೀಯ ಶೌರ್ಯಮನೆತ್ತುಂಗೋಲ್ಲೊ ಳ್ವಂತೆ ಮೇಗಣಿಂ ಮೇಗೆ ಸಿಡಿದೆತ್ತಿ 
ಕೊಂಡು (ಶಾಂತಿಪು. ೧೦-೧೬೪ ವ); ಎತ್ತುಂಗೋಲಂ ವಿರಹಿಗೆ ಚಿತ್ತಭವಂ 
ತೊಟ್ಟಿ ನಿಕ್ಕಿದಂಕಿರೆ (ಸೂಕ್ತಿಸು,೧೦-೮೦); ಎತ್ತುವುದು ಕೋಲ್‌, 
ಎತ್ತುಂಗೋಲ್‌ - (ಶಬ್ದಾನು. ೩೪೪ ಪ್ರಯೋ). ಎತ್ತುಗೋಲು : 
*ತೂ(ಕೂ3ರಂಬಹುದೆತ್ತುಗೋಲು (ಕವಿಕಂ. ೧೯೫). 
[ಎತ್ತು * ಕೋಲ್ಡ್‌] 
ಎತ್ತುಂಗೋಲಿಕ್ಕು (ಕ್ರಿ). ಹರಿತವಾದ ಬಾಣ ಬಿಡು: ನುನೋಜಾತ 
ನಿರ್ದುದ್ದೆ ಸಕ್ಕಾ ರ್ದೆತ್ತು ೦ಗೋಲಿಕ್ಕು ವಂ ಭಾವಿಸುವರಳವೆ ಸತ್ರಾಜಿತೀ 
ದೇಹದಾಹಂ (uke. ೧೧-೪೦).  [ಎತ್ತುಂಗೋಲ್‌ + ಇಕ್ನು 
ಎತ್ತುಂಗೋಲ್ಕೋಗು (ಕ್ರಿ) ಹರಿತವಾದ ಬಾಣದಿಂದ ತಿವಿಯ 
ಲ್ಪಡು : ಚತುರ್ನಿಕಾಯಾಮರ ಕೋಟ ವಂದನಾ ಭಕ್ತಿಗೆ ವರೆ ಹಿಮ 
ಡೂಳಂ ಕಳದೊಳೆತ್ತುಂಗೋಲ್ವೋದ ರಕ್ತ ಚೂಳನಂತೆಆಂಕೆವಿಸುಟ್ಟು 
(ಶಾಂತಿಪು. ೯-೨೩ ವ). [ಎತ್ತುಂಗೋಲ್‌ + ಪೋಗು] 
ಎತ್ತುಂಗೋಳ್‌ (ನಾ). ಎತ್ತಿಕೊಂಡುಹೋದ ಕೊಳ್ಳೆ; ಸುಲಿಗೆ. 
"ಎತ್ತುಂಗೋಳ' ಪರಾ. [ಎತ್ತು, * ಕೋಳ್‌] 
ಎತ್ತುಂಗೋಳ (ನಾ). ಕೊಳ್ಳೆಹೊಡೆದು ಎತ್ತಿಕೊಂಡು ಹೋಗುವ 
ವನು: ಇವನೆತ್ತುಂಗೋಳ (ಪಾಠಾಂ. ಗೂಟ] ನೀಮಿವನಂ ನಂಬದಿರಿ 
ಮೆಂದು ಕಂಡವರ್ಗಳ್‌ ಸಾಜುವರತ್ತಂ (ಸಮಪ. ೫-೪೦). 
[ಎತ್ತುಂಗೋಳ್‌ + -೮ಆ] 
ಎತ್ತುಕಂಬಿ (ನಾ). ಎತ್ತುವ ಕಂಬಿ; ಅಡ್ಡೆ : ಸಂದಣಿ ಮೇಲುಸರ 
ಕಿನ ಬಂಡಿ ತಲೆವೊಜಕಿ ಯೆತ್ತು ಕಂಬಿಗಳ ಹೇಳಲೇನು (ಕುವ್ಯಾಗ. ೪-೧೮). 
[ಎತ್ತು, *ಕೆಂಬಿ] 
ಎತ್ತು ಕೆ ನಿ (ನಾ). ಎತ್ತುವ ಸಾಧನೆ: ಗನಿಗಳಲ್ಲಿ ಕೆಲಸಮಾಡುವ 
ಎತು Lita), ಪಂಫುಗಳು. .. ಉಗಿಯಿಂದಲೇ ಇನ್ನೂ ನಡೆ 
ಯುತ್ತಿವೆ pee 1, ೪೨). [ಎತು ೨ * ಕ್ಟೈ (ಆ ಕೆಯ್ಮ್‌)] 
ಎತ್ತುಗೆ (ನಾ). ಬಸ 
ಎತ್ತುಗನ. ಸ ಚತತ ಕಥೆ; ಬಸವಪ್ರಿರಾಣ; ಅಂಥ 
ಎತ್ತುಗನ ಕಥೆಯನ್ನು ಸಾಕ್ಷಾತ್‌ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹೇಳಿಸು 
ವುದು ನಾಲ್ಕನೆಯ ಸರದಪ್ಪು (ತುಂಗಭ. ೯೭). 
`[ಎತ್ತ್ಯು (ಆ ಎಟ್ಟು) * ಇಗ್ಯ) 


85 


40 


45 


ಎತ್ತುಗ್ಳೈ 


ಎತ್ತುಗಟ್ಟು (ಕ್ರಿ). ಎತ್ತನ್ನುಕಟ್ಟು: 
ಮೊರಡಿಯ ಚಿಲುಂಮ (ಎಕ. ೫1೪, ಶ್ರೀರಂಗ. ೮೬-೩೬; 1471). 
[ಎತ್ತು (ಆ ಎಬ್ಬು ಸ) * ಕಟ್ಟು 1 
ಎತ್ತುಗಡೆ (ನಾ). ೧. ಏರ್ಪಾಡು; ಪ್ರಯತ್ನ: ಬೆಳಗಾಗುವುದಕೊಳಗೆ 
ಅರ್ಜುನನ ಪಾಳೆಯದಲ್ಲಿ ಕುದುರೆಯನ್ನು ಬಿಡಿಸಿಕೊಳ್ಳುವ ಎತ್ತುಗಡೆ 
» ನೆಡೆದಿತ್ತು (ಬಿದುರೆ. ೮೫) ; ವರ್ತಮಾನ ತಿಳಿಯುವ ಮೊದಲಿಗೇ ಮೈದೆ 
ಗೆದು ಬಿಡುವ ಎತ್ತುಗಡೆ ಅವನದು (ಇಪ್ಪಕ.-೨೬೨); ಅಡಿಗೆ ಮನೆ 
ಯನ್ನು ಕೆಡಹಬೇಕೆಂದು ಎತ್ತುಗಡೆ ನಡೆಯಿಸಿದರೆ. ಕೆಡಹುವವರ ಮೈ 
ಮೇಲೆಯೇ ಅದು ಬೀಳಬಾರದು (ಯಕ್ಷಪ್ರ. ೧೫೨). ೨. [ಸಂಗೀತ] 
ಪ್ರಾರಂಭ; ಎತ್ತು ವಿಕೆ: ಸಂಗೀತದ ಎತ್ತುಗಡೆ, ಮುಕ್ತಾಯದ ಕ್ರಮ 
ಒಂಡು ರೀತಿ (ಕನ್ನನು. 1, ೩೫೨) ; ರಾಗದ ಎತ್ತು ಗಡೆಯಲ್ಲಿ, i 
ಯಲ್ಲಿ, ಗಮಕದಲ್ಲಿ, ಆಲಾಪದಲ್ಲಿ, ಬೇರೆಯೇ ಆಗಿ ಕಾಣಿಸಬಲ್ಲುದು 
(ಯಕ್ಷಬ. ೬೪); ವರ್ಣದಲ್ಲಿ ಚರಣ ಅಥವಾ ಎತ್ತುಗಡೆ ಇರುತ್ತದೆ 
(ಸಂಗೀಚ. ೭೧). [ಎತ್ತು * ಕಡ್ಮೆ] 
ಎತ್ತುಗಲ್‌, ಎತ್ತುಗಲ್ಲು(ನಾ).೧. ಎತ್ತಿ ಹಾಕುವ ಕಲ್ಲು ಗುಂಡು: 
ಎತ್ತುಗಲ್‌ ಪಿರಿಯಡೆಂಕಣಿ ಸೂಸುಡೆಂಕಣಿ .. . ಕಯ್ಯವಣೆ - ಇಡುಗಲ್ಲ 
ಮೊತ್ತ (ಪದ್ಮರಾ. ೩-೨೧). ೨. ಶಕ್ತಿಯ ಪರೀಕ್ಷಾರ್ಥವಾಗಿಟ್ಟಿರುವ 
ದೊಡ್ಡ ಕಲ್ಲು. ಎತ್ತು ಗೆಲ್ಲು: ೧. ಎತ್ತುಗಲ್ಲುಗಳು ಪೆಟಲನಾಳಿ 
ಕೋಟಿಗಳೊತ್ತಿಲಿ ನಿಲಿಸಿರುತಿಹವು (ಅಂ ಜ ಚ, ೩-೧೪); ಎತ್ತು ಗಲ್ಲು 
ಗಳೇರುಗಲ್ಲು ಕವಣೆಗಲ್ಲು ಬಿತ್ತರದರೆಗಲ್ಲುಗಳು ಮೆಆಕಿದುವರ್ತಿಯಲಿ 
(ಕಂನವಿ, ೧೧-೧೩೫). ೩, ಡೊಡ್ಡ ಕಲ್ಲು (ಕಿ). 
[ಎತ್ತು * ಕಲ್‌) 
ಎತ್ತು ಗೆಲ್ಲು " ಎತ್ತುಗಲ್‌' ನೋ. 
ಎತ್ತುಗಟ!. (8). ಮೇಲಕ್ಕೆ ಎತ್ತುವ ಗಳೆ: “ಎತ್ತುವ ಗಟಕಿ, ಎತ್ತು 
ಗಟಕಿ * (ಶಬ್ದಾನು., ೩೧೫ ಪ್ರಯೋ). [ಎತ್ತು * ಗಲ್‌] 
ಎತ್ತುಗಾಣ "ಎರ್ತುಗಾಣ ನೋ. 
ಎತ್ತುಗುಂಡು (ನಾ). ೧... ಎತ್ತುಗಲ್‌ ೧. ಕಜಕಿದುಟ ದಾರಿವೆಂಚೆ 
ಯೆರ್ದೆ ಕಮ್ಮರಗ ಲ್‌ ಮೊಲೆಯೆತ್ತುಗುಂಡು ನಾಣ್ಜೇೆಯೆಸವೂರ 
ದಿಡ್ಡೆ ಮೊಗಭೋಜನ ಕನ್ನಡಿ ಪಾದವಟ್ಟಿ ಗೋಲ್‌ (ಕಾವ್ಯಸಾ. ೧೦೦೩) ; 
ದಡಿ ದಸಿ ಕವಣೆ ಕೈಕಲ್ಲೆತ್ತುಗುಂಡಾರ್ದಿಡುವ ಪೆಟಲು (ಕುರಾಸಾಂ. 
೩೭-೫೪). ೨. ಎ ಎತ್ತುಗಲ್‌ ೨. ಸಾಗರಮೆಂದುಂ ದುಸ್ಪದೋಪಾ 
ಚರನ ಕರತಳ[ಕೈತ್ತುಗುಂಡಾಯ್ತು] ತಾರಾಗಿರಿ (ಕುಸುಮಾ. ಸು 
[ಎತ್ತು, * ಗುಂಡ್ಳು) 
ಎತ್ತುಗುಡಿ (ನಾ). ಮೇಲೆ ಕಟ್ಟ ರುವ ಧ್ವಜ; ಹಾರಿಸಿರುವ ಬಾವುಟ: 
.- ಹೊತ್ತೆ ದುಗುಡವ ಹಾಯ್ಯಿ - ಕೈಬಡಿದೆತ್ತಿ ಕರ್ಣನ ಕೊಟ್ಟು ಮೈಗಳಲೆತ್ತು 
ಗುಡಿಗಳ ರೋಮ ಪುಳಕದ ಪೂರ್ಣಹರುಷದಲಿ (ಹಳ: ೮-೬); 
ಸತ್ತಿಗೆಯ ಚಾಮರದ ವೃಜನದಲೆತ್ತು ಗುಡಿಗಳ ಗಡಣದಲಿ ನಭ ಕೆತ್ತುದು 
(ನಿಭಾಗ. ೧೦-೬೨-೧೦). [ಎತ್ತು + ಗುಡ್ಡಿ] 
ಎತ್ತುಗೆಯ್‌, ಎತ್ತುಗೈ (ನಾ). ಬೆರಳು ನೆಟ್ಟಗೆ ಮಾಡಿಕೊಂಡು 
_ ಎತ್ತಿದ ಕೈ: (8). ಎತ್ತುಗೈ: ಮುಗಿದೆತ್ತುಗೈಯಿದನು ಕೊಂಡೆತ್ತಿ 
ಸೆಳೆದವರಾರ್‌ (ಮಲೆದೇ. ೧೬-೫). 
ಎತ್ತುಗೈಯುದ್ದ = ಮೇಲಕ್ಕೆತ್ತಿದ ಕೈಯಿನ ಮನುಷ್ಯನಷ್ಟು 
ಉದ್ದ : ಎತ್ತಿಮ್ಮೆ ಹೂಡುವುದು ಉತ್ತೊಮ್ಮೆ ಹರಗುವುದು ಬಿತ್ತೊಮ್ಮೆ 
ಹರಗಿ ಕಳೆದೆಗೆದರಾ ಬೆಳೆಯು ಎತ್ತುಗೈಯುದ್ದ (ಸರ್ವಜ್ಞ. ೧೩೫೮). 
[ಎತ್ತು + ಕೆಯ್ಮ್‌)) 


ಬಡಗಲೂ ಎತ್ತುಗಟ್ಟುವ 


ಎತ್ತುಗೈ "ಎತ್ತು ಗೆಯ್‌ ನೋ. 


ಎತ್ತುಗೈದು ೧೦೭೬ ಎದಿರ್ಗೊಳ್ಳು 


ಎತ್ತುಗೈದು (ನಾ). ಮೇಲಕ್ಕೆತ್ತಿರುವ ಆಯುಧ: ಎತ್ತುಗೈದುವಿನ| | ಎರ್ದಡುರ್ಪಡು (ಕ್ರಿ). ಬಡತನವನ್ನು ಹೊಂದು, ಅನುಭವಿಸು: 


ನಿಲಜನು ದುಗು ಡದಲಿ ಫಲುಗುಣ ಯಮಳಕೊಂದಾಗಿ (ಕುವ್ಯಾಸ. ಬಳವದ್ವಿದ್ವಿಷ್ಟ ಭೂಭೃತ್ತ ತಿಗೆ ಜವನೆದ£ಡ)ರ್ಪ್ರಟ್ಟು ಕಯ್ಯಾನ್ತ ದೀನಾ 
೧೬-೭೮). [ಎತ್ತು; * ಕೈದು, (ಆ ಕೆಯ್ದು) ವಳಿಗಿಂದ್ರೋರ್ಪ್ವೀಜಂ (ಸೌಇಇ. XX, ೨೧-೩೧ ; 1019). 
ಎತ್ತುಗೊಳ್ಳು (ಕ್ರಿ). ಏರಿಸು: ಎತ್ತುಗೊಂಡ ಹುಬ್ಬಿನ, ದಾರಿದ್ರ್ಯವೇ | [ಎಡಲ್ಕು * ಪಡು] 
ಮೂರ್ತಿವೆತ್ತಂತಿದ್ದ ಹುಡುಗ (ಪುನರು. ೫೧೬).  |5|ಎದವರಿ (ನಾ). ಒಬ್ಬಾತನ ಹೆಸರು: ಗೊಗ್ಗಿಯ ಮನೆನಗತಿ ಎಜಕಿ 
[ಎತ್ತು * ಕೊಳ್ಳು (ಆ ಕೊಳ್ಳು) ಬೀರಯ್ಯ ಉತ್ತವಗಳ್ಳಗುಂ ಎದವರಿಯುಂ ದಾಯಗ (ಎಕ. 11, 
ಎತ್ತುಗೋಲು "ಎತ್ತುಂಗೋಲ್‌' ನೋ. - : ಮೈ ಸೂರು. ೪೧-೨ ; 990). [1] 
ಎತ್ತುನಾಲಗೆ, ಎತ್ತುನಾಲಿಗೆ (ನಾ). ಒಂದು ಬಗೆಯ ಮೂಲಿಕೆ : ಎದವೀಳೆ (ನಾ). ಹಿತವಾದ ರುಚಿಯಾದ ವೀಳೆಯದೆಲೆ; 
*ಎತ್ತುನಾಲಗೆಯನಡ್ವಜಿಹ್ವೆಯೆನಿಕು (ಮಂ ಗರಾ. ೪೪-೪೬); ಎತ್ತು | ತಾಂಬೂಲ; “ಒಂದು ಸುಗಂಧದ್ರವ್ಯ” (ಪ್ರಥಣ್ಣ) (?): ಸೂಡಿದೆ 
ನಾಲಗೆಯ ಬೇರ್‌ (ಲೋಕೋಪ. ೯-೨೧೩); ಕತ್ತೆಗಿವಿ ಸಹದೇವಿ ಮತ್ತೆತ್ತು |10 ಮಾಲೆ ಕಂದುನಾಜುಗುಮೆದವೀಳೆ ಸಾಂದು (ನಾಠಾಂ. ಮೊಡಸಂದು 
ನಾಲಗೆಯು ಉತ್ತರಣಿವೆರಸಿ ತಿಲಕ ವಿಡೆ ಲೋಕ ತನ್ನತ್ತ ಸಾರುವುದು ಮಿಂತು] ಮೊದಲಾಗಿರೆ ಪೂಸಿದ ಚಂದನಂಗಳುಂ ಮಗಮಗಿಸುತ್ತುಮಿರ್ದು 
(ಸರ್ವಜ್ಞ. ೧೯೮೦). ಎತ್ತುನಾಲಿಗೆ: ಎತ್ತುನಾಲಿಗೆಯ ರಸಮಂ ಆಡಿನ ಮಲಮಪ್ಪೆವು ಸಂಗತಿಯಿಂ ಶರೀರದಾ (ಅಜಿಪು. ೨-೫೧). 
-ಹಾಲಲ್ಲಿ ಬೆಬ್ಲದಿ ಕುಡಿಯೆ ಊದುಗಾಮಾಲೆ' ತೀರ್ಗುಂ (ವಿವೈವಿ. ೮೬). [ಎದ (ಆ ಸಂ. ಹಿತ) + ವೀಳೆ. £ ತಮಿ. ಇದಂ (ಆ ಸಂ. ಹಿತಂ)] 
[ಎತ್ತು (£ ಎಟ್ಟು) * ನಾಲಗೆ] ಎದವು, ಎದುವು (ಕ್ರಿ). ವಯಸ್ಸಿಗೆ ಬರು; ಪ್ರಾಯವಾಗು: ಹೆಣ್ಮು 
ಎತ್ತುನಾಲಿಗೆ "ಎತ್ತುನಾಲಗೆ' ನೋ. 15| ಮಕ್ಕಳಿಗೆ ಮದುವೆಯಾಗಿದೆಯೊ? ಮದುವೆಗೆ ಎ ದ ವಿ ಇದ್ದಾರೆಯೊ 
ಎತ್ತುಪಟ್ಟಿ (ನಾ). ಎತ್ತಿಹಿಡಿದುಕೊಳ್ಳುವ ಪಟ್ಟಿ: ಷರಾಯಿ, ಕಾಲು (ಕಥಾಮಂ. ೪-೩) ; ಎದವಿದ್ದ ಹೆಣ್ಣಿಗೆ ಒಬ್ಬ ವರ ಸಿಕ್ಕಿ ನಾನು ಬದುಕಿದೆ 


ಚೀಲ, ಮೊದಲಾಡುವನ್ನು ಮೇಲೆತ್ತಿ ಹಿಡಿದುಕೊಳ್ಳುವ ಪಟ್ಟಗಳು; ಎತ್ತು ನೆಂದನೊಬ್ಬ (ನವರಾ: 11, ೩೫); ಮುದುಕನೊಬ್ಬ ನನ್ನ ಮಗನು ವಿದವಿ 
ಪಟ್ಟಿಗಳು, ತೂಗುಪಟ್ಟಿ ಗಳು ($uspೀnರೇಃ. ಇಂಕನಿ). [ಎತ್ತು * ಪಟ್ಟ] ಬಂದ. ಇನ್ನುಮೇಲೆ ಬದುಕನವನು ನೋಡಿಕೊಂಬ ಎಂದು ಕನಸಲಿರುತ 
ಎತ್ತುಮತಿ (ನಾ). -ರಪ್ತು; ನಿರ್ಯಾತ: ಎತ್ತುಮತಿ ಎಜಕುಮತಿ (ಚೆಲುವು. ೧೩). ಎದುವು : (ಸ್ಕಾಂಡರ್‌). [-- ತೆಲು. ಎದೆಗು] 
ಸಹ ಪಡನಾಡ ಸುಂಕ(ಸೌಇಇ. 23-81, ೫೫೧-೩ ; 1532). "ಎಗುಮತಿ', |20| ಎದಿರ್‌, ಎದುರ್‌, ಎದುರು (ನಾ). ೧. ಅಭಿಮುಖ; ಸಮ್ಮುಖ; 
"ಎಜಕುಮತಿ? ಪರಾ. (ಎತ್ತು + ಮತಿ?. / ತಮಿ. ಏಲ್ಮುಮತಿ] ಇದಿರಾಗಿರುವುದು. "ಎದಿರ್ಚು? ಪರಾ. ಎದುರ್‌ : "ಎದು 


ಎತ್ತುಯಂತ್ರ (ನಾ).'ಎತ್ತುವ ಸಾಧನ (೦೯೩೧ ; Lif. ಇಂಕನಿ). ರ್ಗೊಳ್ಳು? ಪರಾ. ಎದುರು : . ಒಂದೊಂದಾಗಿ ಮುಖಮೈಗಳನ್ನೂ 
[ಎತ್ತು * ಯಂತ್ರ] ಎದುರನ್ನೂ ಪಾರ್ಶ್ವಗಳನ್ನೂ ತೋರಿಸುತ್ತಾ ನಮ್ಮ ಕುತೂಹಲವನ್ನು 

ಎತ್ತುರುಳಿ (ನಾ). ಒಂದು ಊರಿನ ಹೆಸರು :: ಹೊಂನೆದೇಆ! ಅಳಗನ ಕ್ರಮಕ್ರಮವಾಗಿ ಹೆಚ್ಚಿಸುತ್ತಾರೆ (ಯಕ್ಷಬ. ೪೪). "ಇದಿರ್‌? ಪರಾ. 
ಹಳ್ಳ ಎತ್ತುರುಳಿ.ನೆರಿಗನ ಗಟ್ಟ ಮತ್ತಜನಜಕಿಫಿಜಕಿಯಿಂಗಲು '(ಎಕ. ೪1, |25 ಎಡುರುಹಾಕಿಕೊ - ವಿರೋಧ ಕಟ್ಟಿ ಕೊ: ಮೈಸೂರು ದೊರೆಗಳನ್ನು 
ತರೀಕೆ. ೬೭-೧೨ ; 888). : [ಎತ್ತು * ಉರುಳಿ?) ಎದುರುಹಾಕಿಕೊಳ್ಳುವ ಗಂಡೆದೆ ಯಾವ ದೊರೆಗೂ ಇಲ್ಲ (ಚಿಕ್ಕದೇ. ೨೨೭). 


ಎತ್ತುವಳಿ (ನಾ). ವಸೂಲ್ಮಾಡುವುದು; ಕೂಡಿಸುವುದು; ವಸೂಲಿ: 
ಬಿಯಸಹಿತವಾಗಿ ಯೆತ್ತು ವಂಥಾಯೆತ್ತುವಳಿಯಲ್ಲವನೂ ಬಿಟ್ಟು (ಸೌಇಎ. ಎದಿಕೆ; ತೆಲು. ಎದುರು] 
೧೯೨೯, ಕಾರ್ಗಲ್‌. ೫೨೫-೧೬ ; 1346); 'ಅರಮನೆ ಕೆಲಸ್ಕ ಸ್ಥಳ ಮನೆ ಎದಿರಿಸು, ಎದುರಿಸು (ಕ್ರಿ). ಇದಿರಾಗು; ಪ್ರತಿಭಟಸು (8). 
ಸಾಗು, ಸಂತು, ಎತ್ತುವಳಿ ಮೊದಲಾದ ಕೆಲಸಗಳನ್ನು ಮಾಡುತಾ।36,- ಎದುರಿಸು: ಆತನು ಆನೇಕ ಕಪ್ಪನಿಷ್ಠುರಗಳನ್ನು ಎದುರಿಸಬೇಕಾಯಿತು 


(ಚಿತ್ರನಾ. ೮); ಎತ್ತುವಳಿಯ ಕೆಲಸ ಆರಂಭವಾಗಲಿ ( ಪ್ರೇಮಾಶ್ರ. ೨೨೫). (ಸಸ್ಕಕ. ೯೬); "ಎ ಜೀವಾತು: ಇದು: ಶರೀರದ ಬೆಳವಣಿಗೆಗೆ ಹಾಗೂ 
[ಎತ್ತು * -ವಳ್ಳಿ] . ಕೋಗರುಜಿನಗಳನ್ನು ಎದುರಿಸುವುದಕ್ಕೆ ಸಹಾಯಕವಾಗಿದೆ (ಆಡು ಸೌ. 
ಎತ್ತುವಾಡಗೆ (ನಾ).' ವಸೂಲ್ಮಾಡಿದ ಬಾಡಿಗೆ: *ಭಾಟಕಮದೆತ್ತು | ೬೦); ಕಷ್ಟಗಳು ಬಂದಾಗ ಧೈರ್ಯದಿಂದ ಎದುರಿಸುವಂತೆಯೂ ಬೋಧಿಸ 
ವಾಡ [ಪಾಠಾಂ. ಡಿ]ಗೆೌ (ಮಂಗರಾ. ೧೦೨-೨). [ಎತ್ತು + ಬಾಡಿಗೆ] ಬೇಕು (ಕ್ರಿಯಾಶಿ. ೮). "ಇದಿರಿಸು' ಪರಾ. [ಎದಿರ್‌ + -ಇಸ್ಕು] 
ಎತ್ತೆಗುದಿ (ನಾ). ಬಸಿರಿಮರ : “ಎತ್ತಿ ಗುದಿ ಪ್ಲಕ್ಷಮಕ್ಕುಂ”|35| ಎದಿರುಗೊಳ್ಳು "ಎದಿರ್ಗೊಳ್ಳು' ನೋ. 
(ಮಂಗರಾ. ೩೭-೧೯). [?) ಎದಿರೇಡು (ನಾ). ಪ್ರತಿಪತ್ರ; ಕರಾರುಪತ್ರ; ಒಪ್ಪಂದದ ಪತ್ರ: 
ಎತ್ತೊಲೆ (ನಾ). ಬೇಕಾದ ಕಡೆಗೆ ಎತ್ತಿ ಇಡಬಹುದಾದ ಒಲೆ:| |- ನೀವು ಅಪ್ಪಣ್ಣಂಗಳಿಗೆ ಒಡಂಬಟ್ಟು ಕೊಟ್ಟ ಎದಿರೇಡು ಮರ್ಯಾದೆ 
ಒಂದು ಎತ್ತೊಲೆಯಿದ್ದರೆ ಅನುಕೂಲ (ರೂಢಿ). [ಎತ್ತು * ಒಲೆ] ಯಲು (ಎಇ. X೪1, ೨೨೬-೫೯; 1414). 
ಎತ್ನು (ನಾ). ಪ್ರಯತ್ನ: ಕಾತರಂಬಟ್ಟು ಕಳವಳಿಪರಲ್ಲದೆ ತನ್ನ ಮಾತಿನಿಂ [ಎದಿರ್‌ + ಏಡ್ಯು. ॥ ತಮಿ. ಏಡು - ತಾಳೆಗರಿ] 
ಬಯಕೆಯಿಂದೆತ್ನ್ನ ಕೈಗೂಡಿದೊಡದೇಶಕ ಬೇರೆ ದೈವದ ತಂತ್ರಮಿಹು 40| ಎದಿರ್ಗೊಳ್ಳು, ಎದಿರುಗೊಳ್ಳು, ಎದುರುಗೊಳ್ಳು, ಎದುರ್ಗೊಳ್ಳು 
ದೆಂದು ಪೇಳ್ವರ್‌ (ವೆಂಕಾರಾ. ೨-೯-೫೨) ; ಎತ್ನದಲಿ ಖಳರು ಸುರನಾರಿ (ಕ್ರಿ). ಸ್ವಾಗತಿಸು; ಪ್ರೀತಿ ಅಥವಾ ಗೌರವಪೂರ್ವಕವಾಗಿ 
ಯರ ಕೈಸೆರೆಗಳಂ ಪಿಡಿದು (ತುರಂಗ. ೬೦-೧೮); ಸತ್ಯ ನುಡಿವಿಡಿದಾಡು ಎದುರಿಗೆ ಬರು: (8). ಎದಿರುಗೊಳ್ಳು : ($). ಎದುರುಗೊಳ್ಳು : 
ತಿಹೆ ನಿನ್ನೆತ್ನವಿನ್ನಾರಿಂಗು ಪರಿಕಿಸಲರ್ಥವಾಗದು (ಜಿನಭಾ. ೨೯-೨೫). ಶಹಜಮಾನನು . . . ಅಕ್ಕರೆಯಿಂದ ಮಂತ್ರಿಗೆ ಎದುರುಗೊಳ್ಳಬಂದನು 
[ಆ ಸಂ. ಯತ್ನ) (ಕಗದ್ಯ. ೫, ೭೩). ಎದುರ್ಗೊಳ್ಳು : ಗಂಗರಾಜ ನಾಗಯ್ಯನವರು 


ಎತ್ವ (ನಾ). - ಎಕಾರ: ಎತ್ವದೊಳಂ - ಎಕಾರದಲ್ಲಿಯುಂ (ಕಮದ. |45| ಹೊರಬಾಗಿಲಲ್ಲಿ ಗುರುಗಳನ್ನೂ ಎದುರ್ಗೊಂಡು ಕರೆದುತಂದರು' (ಸವತಿ. 
೧೦೮ ಟೀಕೆ). [ಸಂ.] ೨೨). "ಇದಿರ್ಗೊಳ್‌' ಫರಾ." [ಎದಿರ್‌ + ಕೊಳ್ಳು (೮ ಕೊಳ್ಳ್‌)] 


ಎದಿರ್ಚು 


ಎದಿರ್ಚು (ಕ್ರಿ). ಎದುರಾಗು; ಪ್ರಕಿಭಟಓಸು: ರುದ್ರಾಕ್ಷಮಂ ಬಳಿ 
ಕೊಣ್ಣು ಕಟ್ಟ [ತ್ರಿ]ಶೂ[ಲ] ಮಟ್ಟು ಕೊಲ್ಟೂಬ[ನ]ನೆದಿಲ್ತಿ (ಸೌಇಇ. 
- 893); ೫ [ಯ್ಯಗ]ರಾಳೆ ಆಚಮಗಳಿ[(ಜಕಿ]ಯಣಜದ 
ಕೊಳೆ] ಎದಿಆಕ್ತಿ (ಸೌಇಇ. 206, ೮-೨; ?). "ಇದಿರ್ಚು' ಪರಾ. 
(ಎದಿರ್‌ + -ಚು] 
ಎದು (ಸ). ಯಾವುದು: ನಾನು ಬಡವಿ ಆತ ಬಡವ ಒಲವೆ ನಮ್ಮ 
ಬದುಕು ಬಳಸಿಕೊಂಡೆವದನೆ ನಾವು ಅದಕು ಇದಕು ಎದಕು (ನಾದಲೀ. 
೯-೪). 
[ದೇ. ॥ ತಮಿ. ಮಲ. ಏದು; ಕೊಡ. ಏದೀ; 
ತೆಲು. ಏದಿ; ಕೋಲಾ. ಎದ್‌] 
ಎದುರ್‌ "ಎದಿರ್‌' ನೋ. 
ಎದುರಕ್ಕಿ (ನಾ). (ನಂಟರನ್ನು) ಎದುರುಗೊಳ್ಳುವಾಗ ತಳಿಯುವ 
ಅಕ್ಷತೆ: ಕಾಶಿಯಾತ್ರೆ ಮಾಡಿಬಂದ ವರನಿಗೆ ಎದುರಕ್ಕಿ ಚಿಲ್ಲುವರು (ರೂಢಿ), 
[ಎದುರ್‌ (ಆ ಎದಿರ್‌) + ಅಕ್ಕಿ] 
ಎದುರಡೆ. (ನಾ). ೧. ಪ್ರತಿಹೊಣೆ; ಸಾಲದ ಒತ್ತೆ; ಈಡು. 
೨. ಪ್ರತಿಕರಾರು; ಗುತ್ತಿಗೆ. [ಎದುರ್‌ (ಐ. ಎದಿರ್‌) + ಅಡೆ?]- 
ಎದುರಾಡು (ಕ್ರಿ). ಎದುರಿಗೆ ಮಾತನಾಡು; ವಿರೋಧಿಸಿ ನುಡಿ: 
ಮೋತೀಬಾಯಿಯ ಮನವು .ಎದುರಾಡಿತು (ರೂರಾಣಿ. ೧೦) ; ಮಮ್ಮುಂ 
ಜಿಯು ಮ್ಳೊದಿನಿಯ ಮಾತಿಗೆ ಎದುರಾಡದಾದ (ಒಡ್ಡಿ ಉ. ೨೮). 
[ಎದುರು (ಆ ಎದಿರ್‌) + ಆಡು] 
ಎದುರಾನಿಸು (ಕ್ರಿ). ಎದ್ದುರಿಗಿಡು ; ಮುಂದಿಡು : ಆ ನುಡಿಗಳಾಲಿಸುತ 
ಆ ಸಂಧಾನರನು ಸನ್ಮಾನದಲಿಯೆದುರಾನಿಸಿ ನೀಠಾಗ್ರದಲಿ ಕುಳ್ಳಿರಿಸಿ 
(ಬಿಜ್ಜಪು. ೮೧-೨೫). [ಎದುರ್‌ (ಆ ಎದಿರ್‌) + ಆನ್‌, * -ಇಸ್ಕು] 
ಎದುರಾಯಿಸು (ಕ್ರಿ). ವಿರೋಧಿಸು; ಪ್ರತಿಭಟಿಸು: ತಾನು ಯಹೂ 
ದೃರ ಅರಸನೆಂದು ಈತನು ಕೈಸರನನ್ನು: ಎದುರಾಯಿಸುತ್ತಾನೆಂದು 
ದೂರಿತ್ತರು (ಗೊಲ್ಗೊಥಾ. ೭-೧೩). [ಆ ಎದುರಿಸು] 
ಎದುರಾಳಿ (ನಾ). ಎದುರಾಗಿ ನಿಲ್ಲುವವನು; ಪ್ರತಿಸ್ಪರ್ಧಿ: ತ 
ಎದುರಾಳಿಗಳೊಡನೆ ಹೋರಾಡಿದನು (ಯೋಧರು. ೭); ಕೋಗಿಲೆಯನ್ನು 
ಬಿಟ್ಟಿ ರೆ ಗಳಪುವ ಗಿಳಿಯೊಂದು ನವಿಲಿಗೆ ಎದುರಾಳಿಯಾಗಿ ನಿಲ್ಲುವದು 
(ಗಾಳಿಗು. ೭೬) ;, ಪ್ರಚಂಡ ಬಹುಮತದಿಂದ ಎದುರಾಳಿಗಳನ್ನು ಸೋಲಿಸಿ 
ನಿಮ್ಮ ಪರವಾಗಿ ಮಂತ್ರಿಸ್ಥಾನಕ್ಕೇರಿದ್ದಾರೆ (ದೇಶಧು. ೨೧). 
[ಎದುರ್‌ (ಆ ಎದಿರ್‌) + -ಅಳ್ಳಿ] 
ಎದುರಿ (ನಾ). ೧. “ವೈರಿ” (ಜಾನಕೋ. ೨೪). ೨. ಪ್ರತಿಸ್ಪರ್ಧಿ: 
ಅವನು ನಮಗೆ ಎದುರಿ (ರೂಢಿ). 
[ಎದುರ್‌ (ಆ ಎದಿರ್‌) + ಇಣ್ಯ] 
ಎದುರಿಕ್ಕು (ನಾ). ಎದುರಿಗೆ ಇರು; ಸಮ್ಮುಖವಾಗು (ದಕ. 8). 
[ಎದುರ (ಆ ಎದಿರ್‌) + ಇಕ್ಕು] 
ಎದುರಿಡು (ಕ್ರಿ). ೧. ಸೆಮ್ಮುಖವಾಗು; ಪ್ರತ್ಯಕ್ಷವಾಗು. ೨, ಪ್ರತಿ। 
ಯಾಗಿಡು ; ವಿರೋಧಿಸು : ಕೊಟ್ಟಕಾರಣ ಮಂತ್ರಿಪದಳನುಬಟ್ಟರಲ್ಲದೆ 
ರಾಯನಿಗೆ ಎದುರಿಟ್ಟ ಪರೆ (ಬಿಜ್ಜು. pA 
[ವಿದುರ (ಆ ಎದಿರ್‌) * ಇಡು,] 
ಎದುರಿಸು "ಎದಿರಿಸು' ನೋ. | 
1 


XI-i, ೨೧೨೯; 


ತುಳು. ದಾನೆ; 


ಎದುರು "ಎದಿರ್‌' ನೋ. 
ಎದುರುಕುತ್ತಿಗೆ (ನಾ). ದನಗಳಿಗೆ ಬರುವ ಒಂದು ಈ 
ಗಂಟಲುರೋಗ : (ಎಸಮೈ. ೫೪, ೪೧). 
` [ಎದುರು (ಆ ಎದಿರ್‌) *-ಕುತ್ತಿಗೆ) 


೧೦೩೭ 


10 


20 


25 


40 


43 


ಎಮುರುವ್ಯಾಜ್ಯ 


ಎದುರುಗಡೆ (ನಾ). ಅಭಿಮುಖ; ಎದಿರು: ಇತ್ತ ಇಂದ್ರನ ಮುಖ 
ಕಂಡ ತಕ್ಷಣದಲ್ಲಿ ಎದುರುಗಡೆ ಗುಡುಗಿನ ಸದ್ದನ್ನೇ ನಿಲ್ಲಿಸಿ ಮೇಘರಾಜ 
ನನ್ನು ತೋರಿಸಬೇಕು (ಅಶ್ವಮೇ. ೨೮). 
[ಎದುರು (ಆ ಎದಿರ್‌) + ಕಡ್ಮೆ] 
ಎದುರುಗಣ್ಣು (ನಾ). ನಟ್ಟ ತಿದೃಷ್ಟಿ: ಹೆಗಲಮೇಲೆ ಹಸುಬೆ ಹೊತ್ತು 
ಕೊಂಡಿದ್ದಾಕೆ ಎದುರುಗಣ್ಮಾಗಿದ್ದಳು (ಪುನರು. ೪೩೮). 
[ಎದುರು (< ಎದಿರ್‌) + ಕಣ್ಣು (೮ ಕಣ್‌)) 
ಎದುರುಗಾಣಿಕೆ.(ನಾ). ೧. ಕಣ್ಣಾರ ನೋಡುವುದು. ೨. ಪ್ರತ್ಯಕ್ಷ 
ಕಾಣಿಕೆ: ಎಂತಾದಡವನರಿಯದಂತ ವನ ಬಳಿಸಂದು ಪೋಷೆನವರೆದುರು 
ಗಾಣಿಕೆಯ ಕಣ್ಣೊಳೆ ಕಾಂಬೆ (ಹೆಬ್ಬೆರ- ೨೧-೧೪). 
[ಎದುರು (< ಎದಿರ್‌) + ಕಾಣಿಕೆ (ಆ ಕಾಣೈೆ)] 
ಎದುರುಗೊಳಿಸು (ಕ್ರಿ). ಎದುರುಗೊಳ್ಳುವಂತೆಮಾಡು (ದಕ, $). 
[ಎದುರುಗೊಳ್ಳು (< ಎದಿಗೊಗಳ್ಳಾ) + -ಇಸ್ಕು] 
ಎದುರುಗೊಳ್ಳು "ಎದಿರ್ಗೊಳ್ಳು' ನೋ. 
ಎದುರುಚೀಟು "ಎದುರ್ಚೀಟು? ನೋ. 
ಎದುರುತ್ತರ (ನಾ). ಎದುರುಮಾತು; ಪ್ರತಿಯಾಗಿ ಹೇಳುವ 
ಮಾತು; ಪ್ರತಿಭಟನೆಯ ಮಾತು; ಪ್ರತ್ಯುತ್ತರ: ತಂದೆಯವರು 
ಪುನಃ ಮಾತೆತ್ತಿದರು. ಎದುರುತ್ತರ ಕೊಟ್ಟೀ ಬಿಟ್ಟಿ (ಸುವಸಂ. ೧೬). 
[ಎದುರು (ಆ ಎದಿರ್‌) + ಉತ್ತರ] 
ಎದುರುದಾವೆ (ನಾ). (ದಾವೆಗೆ) ಪ್ರತಿಯಾದ ದಾವೆ, ವ್ಯಾಜ್ಯ; 
(ದಕ. 8). [ಎದುರು (ಆ ಎದಿರ್‌) + ದಾವೆ) 
ಎದುರುನುಡಿ "ಎದುರ್ನುಡಿ? ನೋ. 
ಎದುರುನೋಡು "ಎದುರ್ನೋಡು' ನೋ. 
ಎದುರುಬದುರು (ನಾ). ಪರಸ್ಪರ ಸಮ್ಮುಖ: ಬಾಗಿಲಲ್ಲಿ ಸಿಪಾಯಿ 
ಗೆದುರುಬದುರಾಗಿ . . . ಕುಳಿತಿದ್ದನು (ಪುನರು. ೧೮೩) ; ಪ್ರವೇಶದ್ವಾರಕ್ಕೆ 
ಎದುರುಬದುರಾಗಿದ್ದೆ ಬಾಗಿಲಿಂದ ಸರಕ್ಕನೆ ಹೊರಟುಹೋದಳು (ಪುನರು. 
೩೫೯). [ಎದುರು (ಆ ಎದಿರ್‌) + ಬದುರ್ಳು] 
ಎದುರುಬರು (ಕ್ರಿ). ಸಮ್ಮುಖವಾಗಿ ಬರು; ಪ್ರತಿಭಟಿಸಿ ಬರು: 
ಕುಂದುಕೊರತೆಗಳನ್ನು ಎದುರುಬರುತ್ತಿರುವ ಸಮಸ್ಯೆ ಗಳನ್ನು. .. ಬಲ್ಲವ 
ರಾಗಿರಬೇಕು (ಶಿಕ್ಷದ. ೧೩೭). 
_ [ಎದುರು (ಆ ಎದಿರ್‌) + ಬರು (ಆ ಬರ್‌,)] 
ಎದುರುಬೀಳು "ಎದುರ್ಬೀಳು? ನೋ. 
ಎದುರುಮರಿ (ನಾ). ಎದುರಿಗೆ ಬಲಿಕೊಡುವ ಮರಿ. 
[ಎದುರು (೮ ಎದಿರ್‌) + ಮರಿ (ಆ ಮಜ)] 
ಎದುರುಮಾತು (ನಾ). ಎದುರಾಗಿ ಹೇಳುವ ಮಾತು; ಪ್ರತಿಭಟ 
ನೆಯ ಮಾತು: ನೀನು ನನಗೆ ಎದುರುಮಾತಾಡಬೇಡ (ರೂಢಿ). 
[ಎದುರು (ಆ ಎದಿರ್‌) + ಮಾತು] 
ಎದುರುಲಿ (ನಾ). ಪ್ರತಿಯಾದ ಶಬ್ದ; ಮಾರ್ದನಿ; ಪ್ರತಿಧ್ವನಿ: 
(ಶಬ್ದ ತರಂಗಗಳ `ಪ್ರತಿಫಲದಿಂದ ಹುಟ್ಟುವ) ಮರುದನ, ಮಾರ್ದನಿ, 
ಎದುರುಲಿ (£chಂ. ಇಂಕನಿ). 
[ಎದುರು (ಆ ಎದಿರ್‌) +.ಉಲ್ಲಿ] 
ಎದುರುವಳಿ "ಎದುರ್ವಳ್ಳಿ' ನೋ. 
ಎದುರುವಾದಿ (ನಾ). ವಿರೋಧವಾಗಿ ವಾದಿಸುವವನು; ಪ್ರತಿವಾದಿ 
(ದಕ. ೪). [ಎದುರು ( ಎದಿರ್‌) + ವಾದಿ] 
ಎದುರುವ್ಯಾಜ್ಯ (ನಾ). - ಎದುರುದಾವೆ (ದಕ. 8). 
[ಎದುರು (ಆ ಎದಿರ್‌) * ವ್ಯಾಜ್ಯ] 


ಎದುರುಹೆಣ್ಣು 


ಎದುರುಹೆಣ್ಣು (ನಾ). ಒಂದು ಮನೆಗೆ ಹೆಣ್ಣು ಕೊಟ್ಟು ಆಮನೆ 
ಯಿಂದಲೇ ತಮ್ಮ ಮನೆಗೆ ಹೆಣ್ಣನ್ನು ತಂದುಕೊಳ್ಳುವುದು. 
[ಎದುರು (ಆ ಎದಿರ್‌) + ಹೆಣ್ಣು (ಆ ಪೆಣ್‌)) 
ಎದುರುಹೇಳು (ಕ್ರಿ). ಪ್ರತಿಯಾಗಿ ಮಾತನಾಡು; ವಿರೋಧಿಸು: 
ಗುಣವಂತನ ಮಾತಿಗೆ ನೀನು ಎದುರುಹೇಳುವುದಿಲ್ಲನೆಂದಿದ್ದೇನೆ 
(ಆರ್ಯಕ. ೨೯). [ಎದುರು (ಆ ಎದಿರ್‌) + ಹೇಳು (ಆ ಪೇಟ್‌)] 
ಎದುಕೆರಗು (ಕ್ರಿ). ಎದುರಾಗಿ ಮೇಲೆಬೀಳು; ಪ್ರತಿಭಟಸಿ ಎರಗು : 
ನಾನಾ ತಂತ್ರವನುಯ£ ಯೆ) ದುರೆರಗಲಿಲ್ಲನನಿಪಗೆ ಹುಡುಗನ ತರಿವೆ 
ನೆಂದಾ ಬಸವ ತೂರಿದೆ ಸೆಳದು ಖಡ್ಗವನು (ಬಜ್ಜಪು. ೧೦೪-೬೨). 
[ಎದುರು (ಆ ಎದಿರ್‌) * ಎರಗು (೮ ಎಆಗ್ಳು)) 
ಎದುರೇಟು (ನಾ). ಎದುರಾಗಿ ಕೊಡುವ ಏಟು, ಹೊಡೆತ; 
ಪ್ರತ್ಯುತ್ತರ: ನಾನೂ ಧೈರ್ಯದಿಂದ ಎದುರೇಟು ಕೊಟ್ಟಿ (ಪ್ರೇಮಾಶ್ರ. 
೨೬೭). [ಎದುರು (ಆ ಎದಿರ್‌) + ಏಟ್ಯು] 
ಎದುರೇರು (ಕ್ರಿ). - ಎದುರೆರಗು: ಆರು ಮಲತಿಹರಾರು ಸೆಣಸುವರು 
ಯೆದುರೇರುವರು (ಜಿರಾಮಾ. ೨೨-೪೩). 
[ಎದುರು (೮ ಎದಿರ್‌) + ಏರ್ಕು (ಆ ಏಲು)] 
ಎದುರ್ಗೊಳ್ಳು "ಎದಿರ್ಗೊಳ್ಳು' ನೋ. 
ಎದುರ್ಚಂಡಿಸು (ಕ್ರಿ). ಪ್ರತಿಹೆಶಹಿಡಿ; ಅಡ್ಡಿ ಬರು (8). 
[ಎದುರು (೮. ಎದಿರ್‌) + ಚಂಡಿಸು] 
ಎದುರ್ಚೀಟು, ಎದುರುಚೀಟು (ನಾ). ೧. ಭೂಮಿಯನ್ನು ಮಾರಿದ 
ವನು ಗೊತ್ತಾದ ಅವಧಿಯ ಒಳಗಾಗಿ ತಾನು ಪಡೆದ ಹಣನನ್ನು 
ಹಿಂತಿರುಗಿಕೊಡುವುದಾದರೆ ಆ ಭೂಮಿಯನ್ನು ಮರಳಿ ಕೊಡುವು 
ದಾಗಿ ಕೊಂಡವನು ಬರೆದುಕೊಡುವ ಪತ್ರ (ಕ). ೨. ಕಳೆದು 
ಹೋದ ಪತ್ರಕ್ಕೆ ಬದಲಾಗಿ ಬರೆದುಕೊಟ್ಟ ಪತ್ರ; ಪ್ರತಿಪತ್ರ (8). 
ಎದುರುಚೀಟು : (ಸ್ಕಾಂಡರ್‌). [ಎದುರ್‌ (ಆ ಎದಿರ್‌) + ಚೀಟ್ಕು] 
ಎದುರ್ದನಿ (ನಾ). - ಎದುರುಲಿ (ದಕ. $). 
[ಎದುರು (ಆ ಎದಿರ್‌) * ದನ್ಸಿ] 
ಎದುರ್ನುಡಿ, ಎದುರುನುಡಿ (ನಾ). ೧. - ಎದುರ್ಚೀಟು. ೧. 
೨. ಗೇಣಿಯ ಅಥವಾ ಭೋಗ್ಯದ ಕೂಡುಪ್ರತಿ. ಎದುರುನುಡಿ : 
೨. (ಕಿಸಂಗ್ಲಾ. ೫೦). [ಎದುರು (ಆ ಎದಿರ್‌) + ನುಡ್ಡಿ) 
ಎದುರ್ನೋಡು, ಎದುರುನೋಡು (ಕ್ರಿ). ನಿರೀಕ್ಷಿಸು (8). 
ಎದುರುನೋಡು : ನಡೆದು ಬರಲಿ ಮರವ ನೆಮ್ಮಿ ಬನದ ನಡುವೆ 
ನಿಂದಳು ಕೆಚನ ಬರವನೆದುರುನೋಡಿ ದೃಷ್ಟಿ ದೂರ ನೆಟ್ಟಳು (ಕವಿಸೋ. 
೨೩). [ಎದುರು (ಆ ಎದಿರ್‌) * ನೋಡು] 
ಎದುರ್ಬೀಳು, ಎದುರುಬೀಳು (ಕ್ರಿ). ಪ್ರತಿಭಟಿಸಿ ನಿಲ್ಲು (8). 
ಎದುರುಬೀಳು : ಸಮಾಜದ ಕಟ್ಟಳೆಗೆ ಎದುರುಬೀಳುತ್ತಾನೆ (ಕಾವ್ಯಸ. 
೨) ; ಕ್ವೇಯಿಸ್‌ ಎಂಬ ಭಾಗದಲ್ಲಿದ್ದವರು ಮಾತ್ರ ಎದುರುಬಿದ್ದು 
(ಪೈಮಹ. ೯೪). [ಎದುರು (ಆ ಎದಿರ್‌) 4 ಬೀಳ್ಳು (ಆ ಬೀಟ್‌)] 
ಎದುರ್ವಳ್ಳಿ, ಎದುರುವಳಿ (ನಾ). - ಎದುರ್ಚೀಟು ೨. ಎದುರು 
ವಳಿ : (ಸ್ಯಾಂಡರ್‌). 
[ಎದುರು (೮. ಎದಿರ್‌) 4 ವಳ್ಳಿ. " ಮರಾ. ವಳೀ ಎ ಸಾಲು] 
ಎದುನರೆಗೆ (ಅ). ಎಲ್ಲಿಯವರೆಗೆ: ಸಂದೇಹ ಭಯಗಳಿಂದ ಎಚ್ಚತ್ತು 
ಎದುವರೆಗೆ ನಡೆದುಳೊಳ್ಳು ವರೋ (ಸುಗುಗಂ. ೧೩-೬). 
[ಎದು *- -ವರೆಗೆ] 
ಎದುವು " ಎದವು' ನೋ. 
ಎದೆ "ಎರ್ಜಿ' ನೋ. 


೧೦೭೮ 


45; 1 


ಎದೆಗಾತಿ 


ಎದಜೆಕಟ್ಟು (ನಾ). ಎದೆಗೆ ಹಾಕುವ ಕಟ್ಟು, --ಪಟ್ಟಿ : ಸ್ಫೊಲವಾಗಿರು 
ವವರು ಎದೆಗೂ ಹೊಟ್ಟಿ ಗೂ ಆಧಾರವನ್ನು ಕೊಡುವಂಥ ಎದೆಕಟ್ಟುಗಳನ್ನು 
ಉದರಕಟ್ಟು (supports) ಗಳನ್ನು ಉಪಯೋಗಿಸುವುದರಿಂದ ಅವರಿಗೆ 
ಹಿತಕರನಾಗುವುದು (ಗೃಹನಿ. ೧೦೧). [ಎದೆ ( ಎರ್ಜಿ) + ಕಟ್ಟು) 
5| ಎದೆಕಂಗು " ಎರ್ದೆಗರಗು? ನೋ. 
ಎದೆಕಾಪು "ಎದೆಗಾಪು' ನೋ. 
ಎದೆಕೆಚ್ಚು (ನಾ). ೧. ಎಡೆಯ ಥೈರ್ಯ. ೨. ಅಹಂಕಾರ (1). 
[ಎದೆ (ಆ ಎರ್ದೆ) * ಕೆಚ್ಚು) 
ಎದೆಳೊಡು "ಎರ್ಜಿಗೊಡು ' ನೋ. 
ಎದೆಗಟುಕತನ (ನಾ). ಕ್ರೂರತನ: ಒಂದೊಂದು ಸಲ ಈ ಹುಸಿನಗೆ 
ಯನ್ನು ಅವಳಿಂದ ಕೋರುವುದೂ ಅವನಿಗೆ ಎದೆಗಟುಕತನವೆನ್ನಿಸುತ್ತದೆ 
(ಸಮಾಲೋ. ೩೪). [ಎಡೆ (ಆ. ಎರೆ) + ಕಟುಕ ೬ -ತನ] 
ಎಜೆಗಟ್ಟಿತನ (ನಾ). ದಿಟ್ಟಿ ತನ; ಧೈರ್ಯಗಾರಿಕೆ : ಸೋಮ ಒಂದು 
ರಾತ್ರಿ ಎದೆಗಟ್ಟಿ ತನದಿಂದ ಸುಡುಗಾಡಿನ ಕಟ್ಟಿಗೆ ಲ್ಮಾಟು ಹಿಡಿದು ನೋಡಿದ 
(ದೇವಹೆಂ. ೫೮). [ಎದೆ (ಆ ಎರ್ಡೆ) + ಗಟ್ಟ 4 -ತನ] 
ಎದೆಗತ್ತರಿ (ನಾ). ೧. ಎಡೆಯನ್ನು ಕತ್ತರಿಸುವ ಸಾಧನ. ೨. (ಆಲಂ) 
ಮರ್ಮ ಛೇದಕ. 
ಎದೆಗತ್ತರಿಯರ್‌ - (ಆಲಂ) ಎಡೆಯನ್ನು ಕತ್ತರಿಸುವವರು: 
ಬಿತ್ತರಿಯರೆಡೆಗತ್ತರಿಯರಾಪೊತ್ತು ಹಾದರಗಿತ್ತಿ ಯರು ಬ್ರಹ್ಮ ತ್ಕ 
ಕಾತಿಯರು (ಬಸಪು. ೪೦-೫೫). [ಎದೆ (ಆ ಎರ್ದೆ) ಕತ್ತರಿ] 
ಎದೆಗತ್ತಿ (ನಾ). ಎಡೆಯನ್ನು ಸೀಳುವ ಕತ್ತಿ: ಗಾವಳಿಯನು ಬಂದು 
ಪೊಗುವ ರಾವುತರೆದೆಗತ್ತಿ ಬಂದನೊಯ್ಯ ನೆ ಸಾಯಿದೇವರಾವುತ 
[ಎದೆ (ಆ ಎರ್ದೆ) + ಕ] 


20 


(ಕುರಾಸಾಂ. ೧೧-೬೩). 
ಎಜೆಗದ "ಎರ್ಜಿಗದ' ನೋ. 
ಎದೆಗದಡು, (ಕ್ರಿ). ಎದೆ ಕದಡಿಹೋಗು; ಮನಸ್ಸು ಕಲಕಿಹೋಗು: 

ಎದೆಗದಡದಜಗಳನು ಮುನ್ನವೆ ಹದಗೊಳಿಸಿ ಈ ರೀತಿಯಲಿ ನೀವೊದಗಿ 

ದಡೆ ನೀನೆಂದೆ ಕಾರ್ಯವದಹುದು ಹೋಗೆಂದ (ಸಾಳ್ವಭಾ. ೭-೭೩). 

[ಎದೆ (ಆ ಎರ್ದೆ) * ಕದಡು] 

ಎದೆಗದಡ್ಕು (ನಾ). ಎದೆ ಕದಡುವಿಕೆ; ಮನಸ್ಸಿನ ಕಲಕುವಿಕೆ: 

ಗಂಡನಾವುದ ನಮ್ಮ ಕೇಳಿರೆ ಕೊಂಡುದೇ ಮೊಜಕಿ ಬಿಟ್ಟುದೇ ಹಗೆ 

ಹೆಂಡತಿಗೆಯಿದು ಗುಣವಲಾಯೆಂದೆದೆಗದಡು ಹರದು (ಸಾಳ್ವಭಾ. 

೫-೫೪). [ಆ ಎದೆಗದಡು,] 
ಎದೆಗರಗಿಸು (ಕ್ರಿ). ಎದೆ ಕರಗಿಹೋಗುವಂತೆ ಮಾಡು; ಅನು 

ಕಂಪಪುಂಟಾಗುವಂತೆ ಮಾಡು: ಸನ್ನೆನೋಟಗಳ ತಿರುಹುಮುರುಹಿ 

ನಿಂದ ವಿಟಿನೆಡೆಗರಗಿಪ ತರುಣಿಯೊರ್ವಳು ರಾಜಿಪಳು (ಕಂನವಿ. ೨-೯೪). 

(ಎದೆ (ಆ ಎರ್ದೆ) * ಕರಗು + -ಇಸ್ಕು] 

ಎದೆಗಲಿಗೆ (ನಾ). - ಎಜೆಗಾಅ: ಎದೆಗಲಿಗನಾ ಚಾರುದತ್ತನು ಬೆದಜದಾ 

ಕುಜಕಿಯೆರಡ ಹಿಂದಣ ಪದಗಳನುದಿರೆಗೊಳಿಸಿ (ಸಾಳ್ವಭಾ. ೭-೭೯). 

[ಎದೆಗಲ್ಯಿ 4 -ಗ್ಯ] 

40, ಎದೆಗನಚೆ (ನಾ). ಎಡೆಯನ್ನು ರಕ್ಷಿಸುವ ಕವಚ: ದೇಹಕ್ಕೆ 
ಕಾಪಾಗಿ ಹಾಕಿಕೊಳ್ಳುವ ಕವಚ; ಎದೆಗಾಪು; (ಗುತ್ತನಾಗಿರುವ) ಎದೆ 
ಗವಚ (೦೦1t- ಇಂಕನಿ). [ಎದೆ (ಆ ಎರ್ಜಿ) * ಕವಚ] 

| ಎದೆಗಾಣು (ಕ್ರಿ). ಮನಗಾಣು : ನಾನಿಲ್ಲ ತಾನುಂಟು ಎಂದೆದೆಗಂಡರೆ 

|. ಮೂರು ಕರ್ಮವು ಮುಗಿದು ಮುಕ್ತಿಬಲ (ಮುಕ್ತಕಂ. ೯-೩). 

[ಎದೆ (ಆ ಎರ್ಜಿ) * ಕಾಣು (೮ ಕಾಣ್‌)] 

| ಎದೆಗಾತಿ "ಎದೆಗಾರ್ತಿ' ನೋ. 


30 


35 


ಎದೆಗಾಪು 


ಎದೆಗಾಪು, ಎದೆಕಾಪು (ನಾ). - ಎದೆಗವಚ. ಎಡೆಕಾಪು: ಉರ 

ಸ್ಟ್ರಾಣ ; ಎದೆಕಾಪ್ರೆ (೫೯೦೩೫ 71೩16, ಇಂಕನಿ) 
[ಎಡೆ (ಆ ಎರ್ದೆ) * ಕಾಪು] 

ಎದೆಗಾರ "ಎದೆಗಾಅ' ನೋ. 

ಎದೆಗಾರತನ (ನಾ). ಧೈರ್ಯ; ದಿಟ್ಟತನ: ಎದೆಗಾರತನವಿಲ್ಲದಿದ್ದರೆ| 5 
ಬೇಟಿಗೆ ಹೋಗಬಾರದು (ಮಧ್ಯಮ. ೧೩೪); ಎದೆಗಾರತನವು ಅವನಲ್ಲಿ 
ಎಲ್ಲಿ (ದೌಲತ್‌ ೩೪). 

[ಎದೆಗಾರೆ (£ ಎದೆಗಾಜ) + -ತನ] 
ಎದೆಗಾರಿಕೆ (ನಾ). ಎಜೆಗಾರತನ: ಗಂಡನ ವಿರುದ್ಧ: ಮಗಳ ಪರ 


ವಾದಿಸುವ ಎದೆಗಾರಿಕೆ ಅವರಲ್ಲಿ ಇರಲಿಲ್ಲ (ವಿದ್ಯಾರೆ. ೩); ಸಾವಿರಾರು |10, 


ರೂಪಾಯಿಗಳನ್ನು ಕೊಡುವ ಎದೆಗಾರಿಕೆ ನನಗಿದೆ (ಕಾವೇರಿ. ೧೮೭). 
[ಎದೆಗಾರ (ಆ ಎಡೆಗಾಅ) + -ಇಕೆ] 
ಎಣೆಗಾರ್ತಿ, ಎದೆಗಾತಿ (ನಾ). ಧೈೈರ್ಯಶಾಲಿನಿ; ದಿಟ್ಟಿ: ಗೌರಿ, "ನನ್ನ 
ಹಣೆಯಲ್ಲಿ ಬರೆದುದೇ ಹಾಗೆ ಎಂದು ಹೇಳಿ ತೆಪ್ಪ ಗಾಗ್ಗವಷ್ಟು ಎನಗ 
ರ್ತಿಯಲ್ಲ (ಮುಂಗಾಮು. ೨೩). ಎದೆಗಾತಿ: “ದಟ್ಟಿ ಹೆಂಗುಸು” 13 
(ಕಸ್ತೂಕೋ. ೧೨೮). [ಎದೆಗಾಜ + -ತ (< - ಇತ್ತಿ)] 
ಎದೆಗಾಅ, ಎದೆಗಾರ (ನಾ). ಧೈರ್ಯಶಾಲಿ; ದಿಟ್ಟಿ: ಇದು ಚೀರ 
ಮಾಂಕ ಭೂವರನ ಚಾರಿತ್ರ ಮೇಲೆದೆಗಾಜ ಮನದಾಟದೆ ಸೂತ್ರ (ತ್ರಿಭುತಿ 
೧-೨೨). ಎದೆಗಾರ: ಎದೆಗಾರನಹುದು ಕೊಳ್ಳೆ ನುತ ಪಟಿಗಳಿಂದ ಸದೆ 
ದರು ಸಮರೆ ಸಾಹಸದಿ (ಸೌಂದಣ. ೮-೬೬); ಹಲವು ಎದೆಗಾರರು , . . |20 
ಒಳಗೆಹೋಗಲುದ್ಯೋಗಿಸಿದರು (ಮುಂಬಯಿ. ೫-೧೨೮) ; ಎದೆಗಾರನಾಗಿ 
ಮುಂದೆ ನಡೆ (ಆಂತರಾ, ೨೯). 
[ಎಡೆ (ಆ ಎರ್ದೆ) * -ಗಾಜ (೮. ೨ ಕಾಜ)] 
ಎದೆಗಿಚ್ಚು "ಎರ್ಜಿಗಿಚ್ಚು' ನೋ. 
ಎದೆಗುಂಡಿ (ನಾ). ತ್ಸ ದಯ; ಗುಂಡಿಗೆ: ನಮ್ಮ ಮಾರಾಜರನ್ನು ! 25 
ಬಯ್ಮುವನ ಎಡೆಗೆಂಡಿ ಗಟ್ಟಿ ಅಲ್ಲವಾ (ಸುಗುಗಂ. 8 "ಸೇತುವೆ 
ಹ ಮನೆಯ ಚಾನಡೀತನಕ ಓಡಿಬಂದಿದ್ದ ಅವರಿಗೆ. ಎದೆ 
ಗುಂಡಿಯ ಬಡಿತ ಜೋರಾಗಿತ್ತು (ದೇವಹೆಂ. ೨೩೭). 
[ಎಡೆ (ಆ ಎರಿ) + ಗುಂಡ್ಮಿ] 
ಎದೆಗುಂಡಿಕೆ "ಎದೆಗುಂಡಿಗೆ' ನೋ. 
ಎದೆಗುಂಡಿಗೆ, ಎದೆಗುಂಡಿಕೆ (ನಾ). ೧. - ಎದೆಗುಂಡಿ: ತನ್ನ ಎದೆ 
ಗುಂಡಿಗೆ ಧಿಗಿಲುಧಿಗಿಲೆನ್ನದೊರ್ಬನೆ ಸುತನಲಾ ತನಗೆನ್ನದಹಿಯೆಲ್ಲಿದ್ದು 
ಬಂದಿತೊ ಎನ್ನೆ ದಾತ್ಮನೊಳು (ಬಸಪು. | 
ಮೇಲೆ ಕುಳಿತುಕೊಂಡು (ಸುಗುಗಂ. ೯೭-೧೭); 


ಅವನೆದೆಗುಂಡಿಗೆ 
ಜೀವವಿಲ್ಲದ ಇಡಿಯ! 


೪೮-೧೦); 


ಶರೀರದಲ್ಲಿ ಎದೆಗುಂಡಿಗೆಯಂತೆ, ಇದಿಷ್ಟು ಜೀವವಿದೆ (ಬಿಟ್ಟಿ ಹೊ. ೯9) ; 35| ಎದೆಗುರುಡ (ನಾ). ಹೃದಯವಿಲ್ಲದವನು; ಅರಸಿಕ: 


ಅವನ ಎಜಿಗುಂಡಿಗೆಯೇ ಹೊಡಕೊಂಡಿತು( ಮಣಿಸ.೮೯). ೨. ಧೈರ್ಯ; 
ದಿಟ್ಟ ತನ: ಅವನ ಎದೆಗುಂಡಿಗೆ ಎಷ್ಟಿದೆ ನೋಡು (ರೂಢಿ). 
ಎದೆಗುಂಡಿಕೆ: ೧. ಒಲ್ಲೆನಿಸಿ ಒಮ್ಮೊಮ್ಮೆ ನನ್ನ ಎದೆಗುಂಡಿಕೆಯ 
ರುಲ್ಲೆ ನಿಸಿ ಬೆಚ್ಚಿ ಎಚ್ಚರಿಯ ಮೆಚ್ಚನು ಹೊಚ್ಚಿ (ಸಖೀಗೀ. ೫೬-೧೩). 
[ಎದೆ (ಆ. ಎರ್ಡೆ) * ಗುಂಡಿಗೆ] 

ಎದೆಗುಂತ "ಎದೆಗೊಂತ' ನೋ. 

ಎದೆಗುಂದು "ಎರ್ದೆಗುಂದು? ನೋ. 

ಎಜೆಗುಕ್ಕು (ನಾ). (ಉಕ) (ಭಯದಿಂದ) ಎದೆಹಾರುವಿಕೆ; 
ವೇಗವಾದ ಹೃ ದಯದ ತುಡಿತ: ಸರ್ವಾಧಿಕಾರಿಯಾದ ಶಾಪಾನುಗ್ರ ಹ 


೧೦೭೯ 


ಎದೆಗೇಡು 


| ಎಜೆಗುಟುಕು (ನಾ). ಮೊಲೆಹಾಲಿನ ಗುಟುಕು: ಕೊಡು ತಾಯೇ 


ಇನ್ನೊಮ್ಮೇ ಒಮ್ಮೇ ಎದೆಗುಟುಕು (ಹೃದಸ. ೨-೧೨). 
[ಎಡೆ (ಆ ಎರ್ದೆ) * ಗುಟುಕು (ಆ ಕುಟುಕ್ಕು)] 
ಎಜೆಗುಟ್ಟು (ಕ್ರಿ). ಎಡೆಯಮೇಲೆ ಕುಟ್ಟು, ಬಡಿ: ಹೆಟ್ಟಿ ಎಳೆ 
ಕೊಂಡೊಯಿದು ಲಿಂಗವ ಕಟ್ಟಿಸೆರಗಿಪ ನೋಡು ಜನರೆದೆಗುಟ್ಟುತಿಹ 
ಗುಂಡುಗಳನವನೀನಾಥನೆನೆ ಶ್ರೆ "ಸ್ಮ (ಬಿಜ್ಜ ಪು. ೬೭-೧೯). 
[ಎಡೆ (ಆ ಎರ್ಡೆ) + ಕುಟ್ಟು] 
ಎದೆಗುದಿ, (ಕ್ರಿ). ಹೃದಯದಲ್ಲಿ ವೃಥೆಪಡು; ಸಂತಾಪಪಡು: 
ಜನವತಿಶಯಂಬಟ್ಟು ಪೊಗಳಲು ಮನಸಿಜಾಂತಕ ಭಕ್ತತತಿಯಂ ನೆನೆದು 
ಮಂಚಣಪಂಡಿತರು ಪೆರವಾದಿ ಎದೆಗುದಿಯೆ (ಬಸಪು. ೫೩-೬೨). 
[ಎಡೆ (ಆ ಎರ್ಜಿ) 4 ಕುದಿ] . 
ಎದೆಗುದ್ಕಿ (ನಾ). ೧. ಎದೆಯ ತಳಮಳ; ಸಂತಾಪ: ಸ್ವಲ್ಪ ಜಡ್ಡಾ 
ದೊಡನೆಯೇ ಸಾಯುವೆನೋ ಬದುಳುವೆನೋ ಎಂಬ ಎದಡೆಗುದಿ ನನಗೆ 
(ಅಂತರಾ. ೨೬) ; ಮನಸ್ಸಿನಲ್ಲಿ ಎದೆಗುದಿ ಪ್ರಾರಂಭವಾಯಿತು (ಡೆಂದುಟ. 
೪೪); ಅವನಿಗೆ ತುಂಬ ಎದೆಗುದಿ (ಕಮನೆ. ೭೩). ೨. “ಉಭಯ 
ಸಂಕಟ; ಪೇಚಾಟಿ” (ಜಾನಕೋ. ೨೫). ೩. ಅಂಜಿಕೆ; ಭಯ: 
ಎದೆಗುದಿ ಮೊದಲೇಟಗೇ ಹಾರಿಹೋಗಿತ್ತು (ಜಿಟ್ಟಹೊ. ೨೧); ಹೇಗೆ 
ಎಂಬ ಎದೆಗುದಿ ಹುಟ್ಟಿತು (ಕನನೆ. ೨೪). ೪. - ಚಿಂತೆ; ಕಳವಳ; 
ಕಾತರತೆ : ಮಧುಸೂದನನಾಮಕನೆ ವಿಜಯವಿಠಲ ಎನ್ನ ಎಣೆಗುಡೆ 
ಓದಿ]ಬಿಡಿಸೊ ನೆನಸಿದೆ. ನೆನಪಾದಾಗ (ನೋಕ್ಷದೀ. ೧೫೭-೫). 
[ಎಜೆ (ಆ ಎರ್ಜಿ) * ಕುದ್ಧಿ] 
ಎಜೆಗುದಿಪಡು (ಕ್ರಿ). ೧. ತಳಮಳಿಸು; ಸಂತಾಪಪಡು; ದುಃಖಿಸು. 
ಪಿ. ಅವಸರಮಾಡು; ಗಡಿಬಿಡಿಮಾಡು : ಎದೆಗುದಿಪಟ್ಟು ಕುದಿ 
ಯುನ ' ಅವರೆ ಬಾಯೊಳಗೆ ಹಾಕಿಕೊಂಡ (ಗಾದೆ). 
[ಎದೆಗುದ್ದಿ * ಪಡು] 
ಎದೆಗುದಿಹ (ನಾ). ತಳಮಳ; ಸಂತಾಪ: ಮದನಂಗೆ ಚಿಂತೆ ಮಾಯೆಗೆ 
ದುಗುಡವಂತಕಂಗೆದೆಗುದಿಹ [ಪಾಠಾಂ, ಎದೆದಲ್ಲಣಾ] ವಾಶಾದಿ ವಿಷಯ 
ಷಡುವರ್ಗಕ್ಕೆ ಹೆದಟು (ಸಿದ್ಧಕಾ. ೧-೪೬). 
[ಎಡೆ (ಆ ಎರ್ದೆ) * ಕುದಿಹ] 


39| ಎಜೆಗುಪ್ಪಸ (ನಾ). ಎದೆಗೆ ತೊಟ್ಟುಕೊಳ್ಳುವ ಕುಪ್ಪಸ; . ರವಿಕೆ: 


ಗುಂಜಾಭರಣನವೆಸೆಯೆ ರಂಜಿಸಲು ತೊಟ್ಟಿ ಎಡೆಗುಪ್ಪಸಂ ತಾಂ ಮೆಜ್‌ಯೆ 
(ಕಣ್ಣರ. ೧೨೭-೧೦). [ಎಡೆ ( ಎರ್ಜಿ) ಕುಪ್ಪಸ] 
ಎದೆಗುಮ್ಮು (ಕ್ರಿ). ಎದೆಗೆ ಕುಟ್ಟು, ಬಡಿ (ಉಕ. 8). 
[ಎದೆ (ಆ ಎರ್ಡೆ) * ಕುಮ್ಮು,] 
ಅಸ್ಥಾನ 
ವಿದ್ವಾಂಸರೆಲ್ಲರೊ ಅಂದಿನ ಕಾವ್ಯಾವಸರದಲ್ಲಿ ಎದೆಗುರುಡರಾಗಿಬಿಟ್ಟಿದ್ದ 
ಕೆನ್ನುವುದೆ? (ನಾಡೋಜ. ೧೯೨). . (ಎದೆ (೮. ಎರ್ದೆ) * ಕುರುಡ) 
ಎದೆಗೂಡು (ನಾ). ಎದೆಯಗೂಡು ; ಎದೆಯ ಅಸ್ಥಿ ಪಂಜರ : ಹೊಟ್ಟಿ 
ಎದೆಗೂಡನ್ನು ಸೇರಿದೆ (ರೂಢಿ). [ಎದೆ (ಆ ಎರಿ) * ಗೂಡು] 


40|ಎದೆಗೆಡಿಸು "ಎರ್ಜಿಗೆಡಿಸು' ನೋ. 


ಎದೆಗೆಡು "ಎರ್ದೆಗೆಡು' ನೋ. 
ಎದೆಗೆಳೆಯ (ನಾ). ಹೃದಯದ ಸ್ನೇಹಿತ; ಆಪ್ರಗೆಳೆಯ: ಯಾರಣ್ಣ 
ನೀ ಬಿಡುಗಣ್ಣನೇ ಎದೆಗೆಳೆಯಿ ಕುಳಿತಿಹೆ ತಣ್ಣನೇ (ಅರಳು. ೧೯೬-೧). 
(ಎಡಿ (ಆ ಎರ್ಡೆ) + ಕಳೆಯ] 


ಸಮರ್ಥ ಕು ಏನೆಂದಾನೋ ಎಂಬ ಎದೆಗುಕ್ಕಿನಲ್ಲಿ ಏನು ನಿದ್ದೆ ಉಳಿ |45 'ಎಜೆಗೇಡಿ «ಎರ್ದೆಗೇಡಿ' ನೋ. 


ದೀತು? (ಗಾಳಿಪ. ೧೬೨). [ಎಡೆ (೭ ಎರ್ಡೆ) + ಗುಕ್ಳ್ಯು] 


ಎಣಿಗೇಡು "ಎರ್ದಿಗೇಡು' ನೋ. 


ಎಜೆಗೊಂತ 


ಎಜೆಗೊಂತ, ಎದೆಗುಂತ (ನಾ). ಎದೆಗೆ ಕೊಂತದಂತೆ ಇರುವುದು ; 
ಎದೆಗೆ ಶೂಲದಂತಿರುವುದು : ಶೈವಂಗೆದೆಗೊಂತ ವೈಸ್ಥವ ಜೀಮೂತ 
ರುುಂರುೂಮಾರುತ (ಶೂನ್ಯಸಂ. ೮೧-೧೮). ಎಜೆಗುಂತ : ಅಂತೆಂಬರ 
'ಗಂಡನೆಂದು. ಕೊಂಡಾಡಿಪ ಪಂತದ ದೊರೆಯಿ:ವನಾರೊ ಕಂತುಸನ್ನಿಭ 
ರಿಪು ಭೂಮಾಶ್ವರರೆಜೆಗುಂತೆ ಕಂಠೀರವರಾಜ (ಕಂನವಿ: ೧೩-೩೭). 

[ಎದೆ (£ ಎರ್ಡೆ) + ಕೊಂತ] 
ಎಜೆಗೊಡು "ಎರ್ಜಿಗೊಡು'”ನೋ: 
ಎದೆಗೊಯಿಕ "ಎಜೆಗೊಯ್ಯ? ನೋ. 
ಎಜೆಗೊಯಿಕತನ "ಎಜೆಗೊಯ್ಯತನ' ನೋ. 
ಎಜೆಗೊಯ್ಯ, ಎದೆಗೊಯಿಕ (ನಾ). ವಂಚಕ ; 

ಗೊಯ್ಯತನ?. ಪರಾ. ಎಣೆಗೊಯಿಳ: "ಒಬ್ಬರನ್ನು ಅಂಜಿಸು 
` ವವ” (ಜಾನಕೋ. ೨೫). [ಎದೆ (ಆ. ಎರ್ದೆ) ೬ ಕೊಯ್ಯ] 
ಎಜಿಗೊಯ್ಯತನ, ಎಜಿಗೊಯಿಕತನ (ನಾ). ದ್ರೋಹ; ವಂಚೆನೆ: 
-ತಮ್ಮಯ ಎದೆ:ಗಿನಯ್ಯ ತನದಿಂದ ಮತ್ತಿನ ಮರೆವಾಳ್ವರಿಗೂ 
ಪ್ರಭುದ್ರೋಹದ ವಿಸವನ್ನು ಸವಿದೋರುತ್ತ (ಮಂತ್ರ 
ಎದೆಗೊಯಿಕತನ: (೪). 
ಎಜೆಗೊಳ್‌ "ಎರ್ದೆಗೊಳ್‌? ನೋ. 
ಎದೆಗೊಳಿಸು "ಎರ್ದೆಗೊಳಿಸು? ನೋ. 
ಎದೆಡೋಜು (ನಾ). ಎದೆಯ ಒಳಭಾಗ, -ಡೊಗರು: ಕೆಲರೆಡೆ 
ಡೋಜುಗಳ: ಪೂರಾಯಗಾಯದಲುಸುರ ತೆಗೆಬಗೆಯ ಕಾ.ಜದರು 
ರಕ್ತವನು (ಕುವ್ಯಾಎ. ೭-೪೬). [ಎಡೆ (£ ಎರ್ದೆ) + ಡೋಲು] 
ಎದೆತಟ್ಟು (ಕ್ರಿ). ಎದೆಯನ್ನು ತಟ್ಟಿ ಕೊಳ್ಳು ; ಥೈರ್ಯವಾಗಿರು. 


ಜ್ರೋಹ. "ಎಜಿ 


ಶ. ೧೭೫-೧೪). 
[ಎದೆಗೊಯ್ಯ 4 -ತನ] 


ಆ 


ಎದೆತಟ್ಟಹೇಳು - ಪೌರುಷದಿಂದ ನಿರ್ಧಾರವಾಗಿ ಹೇಳು;| 


ಪ್ರತಿಜ್ಞಾಪೂರ್ವಕವಾಗಿ ಹೇಳು: 
(ರೂಢಿ). [ಎದೆ (ಆ ಎರ್ದೆ) + ತ 

ಎದೆತುಂಬು "ಎದೆದುಂಬು' ನೋ. 

ಎದೆತೆಕೆ "ಎರ್ದೆದೆಆ್‌? ನೋ. 

ಎಜಿತೊಟ್ಟು (ನಾ). ಮೊಲೆಯ ತೊಟ್ಟು ; ಚೂಚುಕ: ಮಗುವಿಗೆ 
ಎದೆಹಾಲು ಕೊಡಬೇಕಾಗಿರುವುದರಿಂದ ಎದೆತೊಟ್ಟು ಗಳು ಹತ್ತಿಕೊಂಡಿ 
ದ್ದರೆ... ಹೊರಕ್ಕೆ ಮೃದುವಾಗಿ ಎಳೆಯಬೇಕು (ಗೃಹವಿ. ೧೦೧). 

"ಎದೆ (ಆ ಎರ್ಜಿ) + ತೊಟ್ಟೂ] 

ಎಡೆದಟ್ಟಿ (ನಾ). ಎದೆಗೆ ಕಟ್ಟಿದ ದಟ್ಟಿ: ಇರಿದುರುತರದಿ ಸೇನೆಯಂ 
ಸೋನೆಯಂ ಹೊರಳಿಸುತ ಹ FR ಕುಲಿಕುಲಿ ರವದಿ ತರು 
ಣಿಯರ್ಕಾದಿದರ್ಕಟ್ಟಿದೆದೆ£ ದಟ್ಟ ಬಿಗಿದಿಟ್ಟ ನಿರಿ ಕಾಸಿಯಿಂದ (ಜಿನಮು. 
೩-೪೧). [ಎದೆ (ಆ ಎರ್ದೆ) + ದಟ್ಟ] 

ಎದೆದಲ್ಲಣ "ಎರ್ದೆದಲ್ಲಣ' ನೋ. 

ಎದೆದಲ್ಲಳ "ಎರ್ದೆದಲ್ಲಣ' ನೋ. 

ಎದೆದಾಗಿಸು (ಕ್ರಿ). ಎದೆಯನ್ನು ತಾಕಿಸು, --ಮುಟ್ಟಿಸು: ಬೇಗ 
ದೊಳೆಯ್ತ ಂದೆನವಧರಿಸೆಂದೆದೆಬಾಗಿಸಿ ನಿಂದನಾ ಸಖನು (ಭರಚ. ೬೭-೪೨). 

[ಎದೆ (ಆ. ಎರ್ದೆ) * ತಾಗಿಸು] 

ಎದೆದುಂಬು, ಎಜೆತುಂಬು (ಕ್ರಿ). (ಸಂತೋಷದಿಂದ) ಹೃದಯ 
ತುಂಬು, ಉಬ್ಬು : ನನೆಗಣೆಯು ಬೇಕಾದರೀ ಬೀವನು ಕೆಡಿಸದಿರು 
ನಮ್ಮ ಕುಸುಮಾಸ್ತ್ರನ ಚೆಲುವನೀಕ್ಷಿಸಲು ನಿನಗೆದೆದುಂಬಿ ಬಹವೆನಲು 
(ಸಾಳ್ವಭಾ. ೧೯-೩೨). ಎದೆತುಂಬು : ಅನ ತುಂಬಿಹುದಿಲ್ಲಿ ಎರೆವವ 
ರಿಗೆರೆವಸ್ಟನೀವ ಮನತುಂಬುವಸ್ಟರಿನ ಎದೆತುಂಬುವಷ್ಟೊಲವ ಪಡೆಯೆ 
ಜೀವ? (ಮಲೆದೇ. ೩೧-೧೦). 


ಅವನು ಎದೆತಟ್ಟ ಹೇಳಿಕೊಂಡ 


ಟ್ಟು) 


25 


$s 


45 


೧೦೮೦ 


ಎದೆಮುಚ್ಚು 


ಎದೆತುಂಬಿಬರು- (ಸಂತೋಷ) ಮನದಲ್ಲಿ ತುಂಬಿ ತುಳುಕು: 
ಅಮರನಾಥನಂಥವನಿಗೂ ಎದೆತುಂಬಿಬಂದು 'ಮಾತನಾಡಲಾರದೆ ಅಲ್ಲಿ 
ನಿಲ್ಲಲಾರದೆ ಹೊರಟುಹೋದನು (ಬಂಕಿಮ. ೧೦೪). 
[ಎದೆ (ಆ ಎರಿ) + ತುಂಬು] 
ಎದೆದುಡುಕು (ನಾ). “ಹೆದರಿಳೆ, ಹೈದಯಕಂಪನ? (ಪ್ರಥಣ್ನ). 
[ಎದೆ (ಆ ಎರ್ದೆ) ೫ ತುಡುಕ್ಕು] 
ಎದೆದೆರೆ "ಎರ್ದೆಡಿಆಅ್‌? ನೋ. 
ಎದೆನೀವು (ಕ್ರಿ). ೧. ಎಜಿಯನ್ನು `ತಿಕ್ಕು. 3. (ಆಲಂ) ಧೈರ್ಯ 
ತಂದುಕೊ: ನಾನು ಎದೆನೀವಿಕೊಂಡೇ ಈತನೊಡನೆ ಹೋರಾಡ 
ಬೇಕಾಗಿರುವುದು (ಬೆನ್ನಬೇ. ೧೧೨). [ಎದೆ (ಆ ಎರ್ದೆ) + ನೀವು] 
ಎದೆನುಡಿತ (ನಾ). ಎದೆಯ ಮಾತು: ಕಡಗ ಕಂಕಣ ಕಿಣಿಕಿಣಿಯೆನೆ 
ಅಡಿಗೆ ಇರುಳೆ ರುಣರೆನೆ ಎದೆನುಡಿತಕೆ ಚುಕ್ಕಿ ಮಿಡಿಯೆ ಕೊಳಲನೂದಿ 
ಕುಣಿವನೆ (ಗೋಕುನಿ. ೨೯-೧೧). (ಎದೆ (೮ ಎರ್ಜೆ) * ನುಡಿತ] 
ಎದೆನೋವು "ಎರ್ದೆನೋವು' ನೋ. 
ಎದೆಪಟ್ಟಿ (ನಾ). ಎದೆಯಮೇಲೆ ಕಟ್ಟಿಕೊಳ್ಳುವ: ಪಟ್ಟಿ: ಸುವರ್ಣ 
ಮಯವಾದ ಎದೆಪಟ್ಟಯಿಂದಲೂ ಮೇಲುಹೊದಿಕೆಯಿಂದಲೂ ಪ್ರಕಾಶ 
ಮಾನವಾದ ಒಂದೊಂದು ಆನೆ (ಕೃವಾಉ. ೨೪೪). 
[ಎದೆ (ಆ.ಎರ್ಜಿ) * ಸಟ್ಟ್ಯ) 
ಎದೆಪದಕ (ನಾ). ಎದೆಯಮೇಲೆ ಧರಿಸುವ ಪದಕ (9). 
[ಎದೆ (೮. ಎರ್ಡೆ) + ಪದಕ] 
ಎದೆಬಡಿತ (ನಾ). ಹೃದಯದ ತುಡಿಶ: ಸುಬ್ಬನ ಮಾತಿನಿಂದ. ಎದೆ 
ಬಡಿತ ಕಡಮೆಯಾದದ್ದು ಗಿರಿಜಳಿಗೆ (ದೇವಹೆಂ. ೧೨೨). 
[ಎದೆ (ಆ ಎರ್ದಿ) + ಬಡಿತ] 
ಎದೆಜಾವು (ನಾ). ಎದೆಯ ಮೇಲೆ ಏಳುವ ಬಾವು; ಸ್ಮನರೋಗ : 
ಬಂದೆ ಎದೆಬಾವ್ನಂದದಲಿ ಇಳಿತಂದು ಜೋಲುವ ಕರಡಿಗೆಯ ಜನಸಂಧಿ 
ಯೊಳಗೆಲ್ಲೂರ ಕೊಬ್ಬಿಹನವನ ಲೋಚನಕೆ (ಬಿಜ್ಜಪು. ೬೮-೨೧); ಕಲ್ಪ 
ದಲ್ಲಿ ಇಕ್ಕಿ ನಿಂಬೆಯ ಹುಳಿಯಲ್ಲಿ ಏಳುಬಾರಿ ಮರ್ದಿಸಿ ಗುಂಜಾಪ್ರಮಾಣ 
ಗುಳಿಗೆಯ ಮಾಡಿ ಅಲ್ಲದ ರಸದಲ್ಲಿ ಕೊಳ್ಳಲು . . . ಎದೆಬಾವು . . . 
ಮಾಣುವುವು (ವಿವೈವಿ. ೫೨). [ಎದೆ (ಆ ಎರ್ದೆ) + ಬಾವು] 
ಎದೆಭಾವ (ನಾ). ೧. ಧೈರ್ಯ, ಪರಾಕ್ರಮ (ಕ). ೨. ಮೊಲೆ ಸರಿ 
ಯಾಗಿ ಬೆಳೆದಿರುವ ಸ್ಥಿತಿ: ನಪುಂಸಕಂ... ಮೈನರೆಯದೆ ಎದೆಭಾವ 
ವಿಲ್ಲದ ಹೆಂಗಸಿಗೂ ಗಡ್ಡಮಿಾಸೆಗಳೂ ಇಲ್ಲದೇ ಲಿಂಗವಿಲ್ಲದ ಗಂಡಸಿಗೂ 
ಹೆಸರು (ಸಿದ್ಧಾಂತಿ. ೧೫೫). [ಎದೆ (ಆ ಎರ್ಡೆ) * ಭಾವ್ಯ) 
ಎದೆನುಟ್ಟ (ನಾ). ಎದೆಮುಳುಗುವಷ್ಟು ಆಳ; ಒಂದು ಅಳತೆ: 
ಕೆರೆಯಲ್ಲಿ ನೀರು ಎದೆಮಟ್ಟ ಇದೆ (a [ಎಡೆ"* ಮಟ್ಟ] 
ಎದೆನಿಡಿತ (ನಾ). ಎದೆಬಡಿದುಕೊಳ್ಳುವುದು : ಎಲ್ಲ ಜೆಳೆಗಳನಳಿದು 
ಸರ್ವಸಮವಾಯದೊಳು ಪ್ರಸ್ಫುರಿಸುತಿರುನಿರವಿನೆಡೆಮಿಡಿತದಂತೆ 
(ಮಲೆದೇ. ೫೨-೮). [ಎದೆ (ಆ ಎರ್ದೆ) * ಮಿಡಿತ) 
ಎದೆಮುಗುಳು (ನಾ). ಎದೆಯೊಳಗಿರುವ ಒಂದು ಸಣ್ಣ ಅಂಗ: 
ಇದರ (ತ್ವಚೆ ಯೆ) ಕೆಳಗಿನ ತುದಿಯು. ಎದೆಮುಗುಳಿನ ಮೇಲೆ ಆಮಾಶ 
ಯಕ್ಕೆ ಕೂಡಿರುತ್ತದೆ (ಮುಂಬಯಿ. ೬-೩೦೮). 
[ಎದೆ (ಆ ಎರ್ಡೆ) * ಮುಗುಳು (ಆ ಮುಗುಳ್ಳ್‌)] 
ಎಷೆಮುಚ್ಚು (ನಾ). ಎದೆಯನ್ನು ರಕ್ಷಿಸುವ ಕವಚ: ಕರಿಯ 
ಮೇಕೆ ಚಕ್ಕಳದ ಜುಬ್ಬ- ಎದೆಮುಚ್ಚು (8೫೯೩೯ ೫1) ಕಂಬಳಿಯ 
ಚಡ್ಡಿ... ಒಂದು ಭಲ್ಲೆಯನ್ನು 'ಹಿಡಿದಿದ್ದಾನೆ (ಆರ್ಯಕ. ೧). 
[ಎದೆ. (ಆ ಎರ್ಜಿ) * ಮುಚ್ಚು) 


ಎದೆಮುಳುವು 


ಎಜೆಮುಳುವು (ನಾ).೧. ದುಃಖದ ಮೂಲ; ಸಂತಾಪದ ಕಾರಣ: 
ಹಗಲಿರುಳು ನನ್ನ ಜೀವನದಲ್ಲಿ ಹೆಸರಲ್ಲೆ ನಿಂತಂಥ ಸಂತಾನ ಒಂದಿದೆ 
ಎದೆಮುಳುವು (ಸಖೀಗೀ. ೩೦-೭೧೨). ೨. ದುಃಖ; ಸಂತಾಪ. 
[ಎದೆ (ಆ ಎರ್ದೆ) * ಮುಳುವು (ಆ ಮುಳುಹು)] 
ಎಡೆನೆಟ್ಟು (ನಾ). (?): ಮುಟ್ಟುವರೆ. ಪರರಸ್ತಿಯನು ಮತಿಗೆಟ್ಟು 
ಕೊಂದೈ ಹಾರುವನನೆದೆನೆಟ್ಟನಾತನ ಮಾತಿನಲಿ ಕಟಿಕಟ ವಿಭೇದದಲಿ 
(ನಿಭಾಗ. ೬-೧೦-೩೫). 0 ಈ. ಶಬ್ದ ಎಡೆಮೆಟ್ಟು ಎಂದಿರಬಹುದೆ? 
[ಎದೆ (< ಎರ್ದೆ) + ಮೆಟ್ಟು] 
ಎಡೆಮೊಳೆ (ನಾ). (ಗಾಡಿಯ) 'ಅಚ್ಛಿನ ಮಧ್ಯದಲ್ಲಿ ಮೂಕಿ 
ಕೂಡಿಸಲು ಹಾಕುವ ಮೊಳೆ: ಗಾಡಿಗೆ" ಎದೆನೊಳೆಯೇ ಎದೆಯಿದ್ದ್ಪಂತೆ 
(ರೂಢಿ). [ಎದೆ (ಆ ಎರ್ದೆ) * ಮೊಳ್ಳೆ] 
ಎದೆಯಗಾಮುಂಡ (ನಾ). ಒ ಬ್ಬಾ ತನ ಹೆಸರು: ಸೊರ್ಕ್ಕಗಾ 
ಮುಣ್ಣರುಂ ಎದೆಯಗಾಮುಣ್ಣ ಸ: XIX, ೧೪೪೨೯; | 
[ಎಡೆ ? + ಗಾಮುಂಡ] 
ಎದೆಯಗ್ಗಿ (ನಾ). ಎಡೆಯ ಅಗ್ನಿ, ಸಂತಾಪ: `ಓ ವಂದ್ಯರಿರ 
ತವಿಸಿಮೆನ್ನೆದೆಯಗ್ಗಿಯಂ ಬರಿಸಿ ಸುಗ್ಗಿಯಂ (ಶ್ರೀರಾಮಾ. ೯-೨೩೨), 
[ಇದೆ (ಆ ಎರ್ದೆ) + ಅಗ್ನಿ] 
ಎದೆಯಪ್ಪು (ಕ್ರಿ). ಎದೆಗೆ ಅಪ್ಪಿಕೊ, — ತಬ್ಬಿ ಕೊ: ಎಣೆಯಪ್ಪೆ 
ನೆಲದ ತಂಪಂ ಧರೆ ಧರಿಸೆ ತನುಭಾರಮಂ ಈಸ 3 ಚಿತ್ತವಾಡೆ 
(ಮಲೆದೇ. ೨೧-೯). [ಎದೆ (ಆ ಎರ್ದೆ) * ಅಪ್ಪ] 
ಎಜೆಯಾರು (ಕ್ರಿ). ಧೈರ್ಯಗುಂದು; ಹೆದರು; “ಅಂಜು” 
(ಜಾನಕೋ, ೨೪). [ಎಡೆ (£ ಎರ್ದೆ) * ಆರ್ಕು (ಆ ಆ೮,)] 
ಎಜೆಯಿರಿ (ಕ್ರಿ). ಎದೆಯನ್ನು ತಿವಿ, ಚುಚ್ಚು : ಯಾರೊ ಎದೆ 
ಯಿರಿಯುವಂತೆ ಅಳುವ ಶಬ್ದ EN (ಪುನರು. iN 
[ಎಡೆ (< ಎರ್ಜಿ) + ಇರ್ಕಿ (ಆ ಇಲ್ಮಿ) 
ಎದೆಯಿಳಿ (ಕ್ರಿ). ಧೈರ್ಯಗುಂದು: ದುರ್ಯೋಧನಾದಿಗಳು ಎದೆ 
ಯಿಳಿದುದನ್ನೇ ಸೂಚಿಸುತ್ತಿದೆ (ನಾಡೋಜ. ೨೦೨). 
[ಎದೆ (ಆ ಎರ್ದಿ) + ಇಳ್ಳಿ (ಆ ಇಟಿ) 
ಎದೆಯುಕ್ಕು (ಕ್ರಿ). ಎಜಿತುಂಬು; ಮನಸ್ಸು ತುಂಬು: ವಾಸ್ತವ 
ಸ್ಥಿತಿ ಹಾಗಿತ್ತು ; ಎದೆಯುಳ್ಳಿ ಸೂಸುವ ಆ ಕಲುಷವನ್ನು ಕವಿ ತಡೆಯ 
ಲಾರದಾದನು (ನಾಡೋಜ. ೩೬೧). 
(ಎಡೆ (ಆ. ಎರ್ದೆ) + ಉಕ್ಕು (< ಉರ್ಕು;)] 
ಎದೆಯುದ್ದ (ನಾ). ಎದೆಯ ಮಟ್ಟಕ್ಕೆ ಬರುವಷ್ಟು ಎತ್ತರ: 
“ಅಟ್ಟಾಲ- ಎದೆಯುದ್ದ ಗೋಡೆ? (ಗಂಗಾಮ. ೫). 
[ಎದೆ (ಆ ಎರ್ದೆ) + ಉದ್ದ] 
ಎಡೆಯುಬ್ಬು "ಎರ್ದೆಯುರ್ಬು? ನೋ. 
ಎದೆಯುರಿ (ನಾ). ೧. ಎಡೆಯ ಉರಿ, ಸಂತಾಪ: ಎದೆಯುರಿ 
ಹೆಚ್ಚಾಗಿದೆ (ರೂ). ೨. ಹೊಟ್ಟಿ ಕಿಚ್ಚು; ಅಸೂಯೆ. 
ಗೆ (ಅ ವರ್ಡೆ) ೬ ಉರ್ಯ] 
ಎದೆಯೊಡೆ (ಕ್ರಿ).೧. ಎದೆ ಒಡೆದುಹೋಗು, ಸೀಳು. ೨. ಧೈರ್ಯ 
ಕೆಡು: ಕೂರಂಕುಶದಲಾನೆಯ ಬೆಗಡುಗೊಳಿಸಲು ಬೀದಿವರಿದುದು 
ಸುಭಟರೆದೆಯೊಡೆಯೆ (ಕುವ್ಯಾದ್ರೋ. ೩-೧೩). 
[ಎದೆ (ಆ ಎರ್ದೆ) + ಒಡೈ] 
ಎಜೆಯೊಲವು (ನಾ). ಎದೆಯ ಒಲವು, ಪ್ರೀತಿ: 
ದೆದೆಯೊಲವೆಂಬರು (ಹೊಂಗಳು. ೧೧-೧೭). 
[ಎಡೆ (ಆ ಎರ್ಜಿ) * ಒಲವು] 


ನಿನ್ನದು ಕನ್ನಡ 


೧೦೮೧. 


20 


35 


45 


ಎದೆಹಾಲು 


ಎದೆರವ (ನಾ). - ಎದೆಬಡಿತ: “ಮುದಮೆನಲು ಚರ್ಟಿಪ್ರೀಹಿಡಿಯೆನೆ 
ಲಜ್ಜೆ ಯಕ್ಕೆದೆ (ಪಾಕಾಂ, ಹ್ರೀತ್ರಪೆ ಪ್ರೀಡೆಯೆನೆ ಲಜ್ಜೆ ಸ್ಲಿಯದು] ರವಂ 
ತ್ರಾಡಮಕ್ಕು ? (ಮಂಗರಾ. ೯೭-೧೬). ಔ ಅದು ರವ” ಎಂಬ ಭಿನ್ನ 
ಶಬ್ದಗಳನ್ನು ಎದೆರವ ಎಂದು ಕಿಟ್ಟಲ್‌ ಅವರು ಗ್ರಹಿಸಿದ್ದಾರೆ. 
[ಎದೆ (ಆ. ಎರ್ದೆ) + ರವ]- 
ಎಜೆವತ್ತಿಗೆ (ನಾ). ಎಡೆಯನ್ನು ಮುಚ್ಚುವ ವಸ್ತ್ರ (?). "ಜಿಗಿದು 
ಗಳವತ್ತಿಗೆಯನೆದೆನತ್ತಿಗೆಯ ಘನ ಮು ಂಡಿಗೆ'ಯ ತಾಡಿಯ ಬಿಗಿದ್ಗು 
(ಕುವ್ಮಾದ್ರೋ. ೩-೩). - [ಎದೆ (ಆ ಎರ್ದೆ) + ವತ್ತಿಗೆ]' ` 
ಎಡೆವಯ್ಯ “ಕಾ. ಹೃದಯಸ್ಥ ಪರಮಾತ್ಮ; ಎದೆಯಾಣ್ಮ: 
ಸರಡಗಿ: ಎನ್ನ. ಮನ ಕಿರಿದಾಗಲಿ ನನ್ನತನ ಹಿರಿಯರೆಲ್ಲ ಹರಸಲೆನ್ನ 
ಕಿರಿಯನೆಂದು ಅನುದಿನ ಎಂದು ಎಡೆನಯ್ಯ ನನ್ನು ಬೇಡುತ್ತಿದ್ದರು 
(ಬದುಬೈ. ೬೯). [ಎಡೆ (£'ಎರ್ದೆ) + gi 
ಎದೆವಲಗೆ-(ನಾ). (ಹಡಗಿನ) ದೊಡ್ಡ ಹಲಗೆ : :ಪಡಗು ಮುಳುಗುವ 
ಸಮಯದಲಿ ಕಂಗೆಡದೆ ಸಿದ್ಧಾರ್ಥನ "ಕರೆದು ಸಂಗಡವೆರಡುಯಿದೆ 
ವಲಗೆಯೇಜನಸಿದೆರರಸ ಕೇಳಿಂದೆ (ಸಾಳ್ವಭಾ. ೭-೪೬). 
[ಎಡೆ (ಆ. ಎರ್ದೆ) ಇ ಪಲಗೆ]. 
ಎವೆವೊಡಕ (ನಾ). ೧. (ಮತ್ತೊಬ್ಬರ) ಎದೆಯನ್ನು: ಒಡೆಯುವ 
ವನು; ಥೈರ್ಯಗೆಡಿಸುವವನು (8). ೨. ಎಜಿ ಒಡೆದು ಹೋದ 
ವನು; ಹೇಡಿ; “ಅಂಜುಬುರುಕ (ಜಾನಕೋ. ೨೫). 
[ಎದೆ (ಆ ಎರ್ದೆ) + ಒಡಳು 
ಎದೆಶೂಲೆ (ನಾ). ಎದೆಯ ಬೇನೆ; ನೋವು (9). 
[ಎಡೆ (ಆ ಎರ್ದೆ) * ಶೂಲೆ] 
ಎದೆಸೆಟಸು (ಕ್ರಿ). ೧. ಎದೆಯನ್ನು ನೆಟ್ಟಗೆ `ನಿಲ್ಲಿಸು. ೨: (ಆಲಂ) 
ಸೊಕ್ಕುಮಾಡು : *...ನಿನಗೆ ಹೇಗಯ್ಯ ಸಿಕ್ಕಿದುವು. ಈ ಕಾರ್ಡು 
ಗಳು? ೫ ವಾಮನರಾಯರು ಎದೆಸೆಟಸಿಕೊಂಡು ಕೇಳಿದರು: ದರ್ಪದಿಂದ 
(ಮರಳಿ. ೧೧೮). [ಎದೆ (ಆ. ಎರ್ದೆ) + ಸೆಟಸು] - 
ಎದೆಸೆಳವು (ನಾ). ಎದೆ ಸೆಳೆದುಕೊಳ್ಳುವ ಒಂದು ಬಗೆಯ ರೋಗ 
{Anjina. ಇಂಕನಿ). [ಎದೆ (ಆ. ಎರ್ಜೆ) + ಸೆಳವು] 
ಎದೆಸೋಲು (ಕ್ರಿ). ಮನಸೋಲು : ರೂಪಿಗೆ ಸೋತನು ಚಕ್ರಿಯ 
ಸುತರ ವಿದ್ಯಾಪರಿಣತೆಗೆದೆಸೋತಾ ಕೂಪತನದೊಳು ಕೈಮುಗಿಯೆ (ಭರಚ. 
೪೩-೧೦೩). [ಎದೆ (೮ ಎರ್ದೆ) * ಸೋಲ್ಕು (ಆ ಸೋಲ್‌) 
ಎದೆಹಚ್ಚಿಗೆ (ನಾ). ಎದೆಯಮೇಲೆ ಧರಿಸುವ ಕವಚ: ರಾಕ್ಷಸ 
ಪಾತ್ರಗಳಲ್ಲಿ... ತಕತರದ ಗೈರಿಕೆಗಳು, ಕರ್ಣಕುಂಡಲ, ಎದೆಹಚ್ಚಿಗೆ, 
ಎಡೆಹಾರ . . . ಉಪಯೋಗಿಸಿ ಪ್ರದರ್ಶಿಸುತ್ತಾರೆ (ಯ ಕ್ಷಗಾ. ೧೯). 
[ಎದೆ (ಆ. ಎರ್ದೆ) * ಹಚ್ಚಿಗೈ (ಆ ಹಚ್ಚು,)] 
ಎದೆಹಾರು (ಕ್ರಿ). ಎದೆ ವೇಗವಾಗಿ ಬಡಿದುಕೊಳ್ಳು; ಅಂಜು; 
ಹೆದರು: ನಂದ. ದುಲಾಲರ ಎದೆಹಾರಹತ್ತಿತು (ಕುರಿಹಿಂ. ೫೫); 
ಇನ್‌ ಸ್ವೈಕ್ಟರನ ಎದೆ ಹಾರಹತ್ತಿತು (ಕೊತಕಾ. ೬೯). 
[ಎದೆ (4 ಎರ್ದೆ) + ಹಾರ್ಕು (ಆ ಪಾಜ)] 
ಎದೆಹಾಲು (ನಾ). ಮೊಲೆಯ ಹಾಲು; ಸ್ತನ್ಯ: ನನ್ನ ಹೆಂಡತಿಗೆ 
ಒಂದು ಮಗು ಹುಟ್ಟ ಸತ್ತು ಹೋಗಿತ್ತು. ಎದೆಹಾಲು.ಇಂಗಿರೆಲಿಲ್ಲ 
(ಪ್ರತಾಪ. ೧೪). (ಎದೆ (ಆ ಎರ್ದೆ) * ಹಾಲು (ಆ ಪಾಲ್‌,)] 
ಎದೆಹಾಲು (ನಾ): "ಅಂಜಿಕೆ; ಭಯ: ಕುಸುಮಾಜಿಯೆಲ್ಲರ ಸದನದ 
ಬಾಹ್ಮಕೆ ನೂಂಕಿ ಎಜೆಹಾಣು ತನಗಿಲ್ಲದೆಡೆಮಾಡುತ್ತಿದ್ದಳುಬ್ಬಿದ ಹರುಷ 
ದೊಳಾತ್ಮಪತಿಗೆ (ಭರಚ, ೧೦-೨೫). 
[ಎದೆ (£ ಎರ್ಜಿ) * ಹಾಜ್ಯು (ಆ ಪಾಲ್ಕು)] 


ನಿಡೆಹಾಲುತನ 


ಎದೆಹಾಜುತನ (ನಾ). ಎದೆಹಾರಿಕೆ, “ಬಡಿತ: ಕುರಿಯಾಗೆ ಕೊರಲಂ 
ಕೊಯ್ಸಿಕೊಂಡು ಭೂತಕ್ಕೆ ಬಲಿಯಾಗುತಿದೆ ಎನ್ನ ಮೆಯ್ಕೆಂಬುದೊಂ 
ದೆದೆಹಾಣುತನದ ಸಂಕಟನ ಮಜಕಿಸದು (ಸಮ್ಯಳೌ. ೨-೬೬). 

[ಎದೆಹಾಜು + -ತನ] 

ಎದೆಹುಯ್ಲು "ಎಡೆಹೊಯ್ಲು' ನೋ. 

ಎದೆಹುಯ್ಲು ತನ "ಎಜಿಹೊಯ್ಲುತನ' ನೋ. 

ಎದೆಹೊಯ್ಲು, ಎಜೆಹುಯ್ಲು (ನಾ). ಎದೆಬಡಿತ. "ಎಜೆಹೊಯ್ಲು 
ತನ' ಪರಾ. ಎಜಿಹುಯ್ಲು : "ಎದೆಹುಯ್ಲುತನ' ಪರಾ.- 

[ಎದೆ (ಆ ಎರ್ದೆ) + ಹೊಯ್ದು (ಆ ಪೊಯ್ಲು)] 

ಎದೆಹೊಯ್ಲುತನ, ಎದೆಹುಯ್ಲುತನ (ನಾ). ಎದೆಯಬಡಿತ: 
ಎಣಿಕೆ ಮನದೊಳಗಿಲ್ಲದೆದೆಹೊಯ್ಲಯ್ಲು 3ತನದಿ [ಪಾ ಠಾ 9. ಹಯಿಲತ 
ನದಿ, ಹೊಯ್ಯತನದಿ] ನೊಳ್ಳುಣಿಸಿನಡುಗೆಯ ಬೋ ನಮಂ. ಪಿಡಿದು 
ನಡೆದು (ಸಮ್ಯಕ್‌. ೪-೯). ಎದೆಹುಯ್ಲು ತನ: ಎಲವೋ ಕಣುಗಾಯಿ 
ಯೆಡೆಹುಯ್ಲು ತನದಿಂದಿಳೆಯಾಣ್ಮನ ವಸ್ತ್ರಗಳನು ಹುಲುಗೋವಳರು ಸಹಿತ 
ಮೆಟ್ಟಿ ಬಹುದೆ (ನೇಮಿಸಂ. ೧೬-೯೭). [ಎಡೆಹೊಯ್ಲು + ಇತನ] 

ಎದ್ದಲಗಾಟ, ಎಬ್ಬಲಗಾಟ (ನಾ). (ಉಕ) ಹಿಂಸೆ; ಕಾಟ; 
ತೊಂದರೆ: ನಿನ್ನ ಹೆಂಡತಿಗೆ ತಾಯಿ ಕಾಡುತ್ತಾಳೆ. ಅವರಿಬ್ಬರಿಂದ ನನಗೆ 
ಎದ್ದ ಲಗಾಟವಾಗಿದೆ (ಹುಚ್ಚಾಟ. ೧೩); *. .. ಈಗ ಮನೆಯಲ್ಲಿ ಸುಮ್ಮ 
ಸುಮ್ಮನೆ ಎದ್ದಲಗಾಟ ನಡೆದಿಡೆಯಲ್ಲ!” (ಜಿಟ್ಟಹೊ. ೭೩); ಎಬ್ಬಲಗಾಟಿ: 
ಶ್ರೀಪತಿಯು ರಣಹೇಡಿಯಂತಲೂ ಇನ್ನೊಂದಿಷ್ಟು ಎಬ್ಬಲಗಾಟಕೊಟ್ಟರೆ 
ಅವನು ದೇಶಾಂತರಕ್ಕೆ ತೆರಳುವನೆಂತಲೂ (ಗುರುಪ್ರ. ೨೦). [1] ' 

ಎದ್ದಾಡು "ಏಸ್‌? ಪರಾ. 

ಎದ್ದಾಸೆರು "ಏಟ್‌,' ಪರಾ. 

ಎದ್ದಾಳು "ಎಟ್‌? ಪರಾ. 

ಎದ್ದು, (ಕ್ರಿ). ನೀರಿನಲ್ಲಿ ನೆನೆಯಿಸು, --ಮುಳುಗಿಸು: ಎನ್ನ ನರಕ 
ದಲ್ಲಿ ಎದ್ದಿ ನೀನೆದ್ದು ಹೋಗಾ (ಗಣಭಾ. ೧೬೬-೩); ನೆಲ್ಲುಹುಲ್ಲಿನ ಮೂಡೆ 
ಕಟ್ಟ ನೀರಲ್ಲಿ ಎದ್ದಿ ಎದ್ದಿ ಇಟ್ಟಿರೇ ಸರಿ (ಕೃಷಿಪ್ರ. ೫೬); ಬಣಗಾರರು 
ಬಣ್ಣಾ ಎದ್ದಿದೆರು (ಮುಂಬಯಿ. ೪-೧೭೪); ಉಟ್ಟಿ ಬಟ್ಟೆ ಯನ್ನು ಯಮುನಾ 
ಜಲದಲ್ಲಿ ಎದ್ದಿ ಕೂಡಲೇ ತಂದೆನು (ಇಪ್ಪಕ. ೧೯೦). [ಆ ಅಬ್ದು) 

ಸ "ಏಿಟ್‌್‌' ಪರಾ. 

ಎದ್ದುಕಾಣಿಸು "ಏರ್‌? ಪರಾ. 

ಎದ್ದುಕಾಣು "ಎಲ? ಪರಾ. 

ಎದ್ದುಮುದ್ಧ " ಎದ್ದುಮೊದ್ದ' ನೋ. 

ಎದ್ದುಮದ್ದು (ನಾ). ಅರೆಸಿಕತೆ; ಮೂಢತನ. [ಆ ಎದ್ದುನೊದ್ಧ] 

ಎದ್ದುಮೊದ್ದ, ಎದ್ದುಮದ್ದ (ನಾ). ಅರಸಿಕ; ಮೂಢ: ಈ ಎದ್ದು 
ಮೊದ್ದನನ್ನು ನೆಚ್ಚಿಕೊಂಡು ನನ್ನ ಕೆಲಸವೆಲ್ಲಾ ಹಾಳಾಯಿತು (ರೂಢಿ). 
ಎದ್ದುಮದ್ದ : (ಕ). [+ ತೆಲು. ಎದ್ದುಮೊದ್ದು] 

ಎದ್ನೊಂಡಿಬೋಯ (ನಾ). ಒಬ್ಬಾತನ ಹೆಸರು: ಎದ್ದೊಣ್ಣಿ 
ಬೋಯಸ್ಕ ಕಾಶ್ಶ್ಮಪಗೋತ್ರ (we. ೪11, ೧೮೮-೫೪ ; 668). 

[ಎಡ್ಡೊಂಡ್ಯಿ * ಬೋಯ) 

ಎನ್‌,, ಎನು, ಎನ್ನು (ಕ್ರಿ). ಎಂದ (ಭೂತಕೃ), ಎಂಬ (ಭವಿಕೃ): 
ಹೇಳು ; ನುಡಿ; ಮಾತಾಡು: “ಎನ್‌ - ಭಾಷಣೇ  (ಶಮಧಾ); 
ಏನನೆಂಬೆನಾರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿ 
ದೇಶಮಂ (ಪಂಪಭಾ. ೪-೩೦) ; ದೂರಂ ಫೋಗಿಮೆನಲ್‌ (ಪಂಚತಂ. 
೧೯-೧೭) ; ಅಗ್ನಿಜೆಗೆ ಬಂದಾಪತ್ತನೇನೆಂಬೆನಾಂ: ಪರಸೇವಾಸ್ಮಿತಿ ಕಷ್ಟವೈ 
(ಸೋಮೇಶ ೭೪); ಮದೀಯಾಪ್ತ ಕಾಮಿನಿಯೆಂಗುಂ (ದಶಕು. ಆ-೨೨೭); 


೧೦೮೨ 


30 


40 


45 


ಎನತು 


ಅಯ್ಯಯ್ಕಾ ಚನ್ನಾ ಮಿದನಿ ಕನ್ನಡಿಗರು (ಭರಚ. ೧-೭); ಕೈಮುಗಿದೆಂದೆ 
ಗುಲಾಬಿಗೆ "ನಮಸ್‌ ತೇ” (ಅನಿಕೇ. ೩೨-೧೭). ಎನು : ಆಹವ ಮಲ್ಲ 
ದೇವನಿಂ ಪೇಳೆನುತಿರ್ಪ್ಪನೀದೊರೆತು ಶೌರ್ಯ ಗುಣೋನ್ನ ಶಿ ನಾಗೆದೇವನ 
(ಸೌಇಇ, ೫1-5, ೫೨-೧೬ ; 1007) ; ಚೈತನ್ಯ ಜಂಗಮಕ್ಕೆ ನಾನು ನಮೋ 
ನಮೋ ಎನುತಿರ್ದೆನಯ್ಮಾ (ಆದವ. ೩); ಎನುತ ಬಿಲುದುಡುಕಿದನು 
(ಕುವ್ಯಾದ್ರೋ. ೫-೧೯). ಎನ್ನು: ಕೂಡಲಸಂಗಾ ಶರಣೆನ್ನುತ್ತಿದ್ದೀ 
ತಯ್ಯಾ (ಬಸವ. ೬೯೧); ಎನ್ನು ನಿನ್ನಭಿಮತವನೆನೆ (ಕುವ್ಯಾದ್ರೋ. 
೧-೩೪) ; ಅ ಹಣಕ್ಕೆ ಬಾಡಿಗೆ ಎಂದೆನ್ನುತ್ತಾರೆ (ಮುಂಬಯಿ. ೫-೧೧೩) ; 
ಹರಿಸೇವೆಗೆ ಜೀವನ ಮಾಸಲು ಎನ್ನಬೇಕು (ಜಗದಾ. ೫೨). 
ಎಂದುಕೊಳ್‌ ಎ ಹೇಳಿಕೊ; ತಿಳಿದುಕೊ: ತನುಮುಟ್ಟ ಮನ 
ಮುಟ್ಟದೆ ಒಂದನೊಂದ ನೆನೆನೆನೆದು: ಮುಟ್ಟಿ ಮುಟ್ಟಿ ಯರ್ಪಿಸಿ ಪ್ರಸಾದ 
ವಾಯಿತ್ತೆ ಂದುಕೊಳಬಹುದೆ ಅನರ್ಪಿತವ (ಆದವ. ೬೪). ಎಂದುದನೆನ್‌ - 
ಹೇಳಿದುದನ್ನು ಹೇಳು; ಆಜ್ಞೆಯನ್ನು ವಹಿಸು : ಮಾಳವ ಚೋಳ 
ಗೌಳ , , . ಭೂಪಾಳಕರಂಜಿ ಬೆರ್ಚ್ಚ ಬೆಸಕೆಯ್ದೊ ಸೆದೆನ್ಹುದನೆನ್ನು ರಾಜ್ಯ 
ಸಂಲೀಳೆಯೊಳಿರ್ಪ್ರದಾನಜಕಯೆನೆ(ಎಕ. ೪11, ಶಿಕಾರಿ. ೧೦೦-೧೪; 1120). 
ಎಂದುದಾಗಿ - ಆದುದರಿಂದ; ಆದಕಾರಣ: ಆಲಯಂ ಸರ್ವ 
ಭೂತಾನಾಂ ಎಂದುದಾಗಿ (ಆದವ. ೪) ; ಎಂದುದಾಗಿ, ಅಬಾದಿಗಳ್ಳೆ 
(ಶಮದ. ೮೬ ವಿಚಾರಂ). ಎಂದುದು - ಹೇಳಿದುದು: ಇನ್ನುಮವರೆ 
ಮ್ಮೆಂದುದಂ ಇಂಬುಕೆಯ್ಮದವರ್‌ ಮಾಜುವರೆಲ್ಲ (ಗದಾಯು. ೫-೪೪:ವ). : 
ಎಂದೊಡೆ, ಎಂದಡೆ, ' ಎಂದರೆ - ಎಂದು ಹೇಳಲು; ಎಂಬುದಾಗಿ 
ಹೇಳಲು : ಪಂಡಿತನಂ ಮಾಡಿ ನಿಮಗೊಪ್ಪಿಸುವೊಮೆಂದೊಡೆ (ವಡ್ಡಾರಾ. 
೬೪-೮) ; ಪತ್ತಕ್ಕರಂಗಳ ಮೊದಲಕ್ಕರಂಗಳ್‌ ಹ್ರಸ್ವಂಗಳ ಅವಾವು 
ವೆಂದೊಡೆ -ಅ, ಇ (ಶಮದ. ೯ ವೃತ್ತಿ); ಭೊದರಿಯೂರು ಮನ್ಶುನ್ಹಕ್ಕೆ 
ಬಿಟ್ಟಿ ಸ್ತಿತಿಕ್ರಮಮಾವ್ರೆನೆನ್ನಡೆ (ಎಕ. 1೫x, ಚ ನಪ. ೧೬೧-೬ ; 913) ; 
ಆಹವಕ್ಳೆಂದಡಳು6ಬನುಪ್ಪತರ ಬೀರ ಪದಾತಿ ಬಲಕ್ಕೆ ಲೆಕ್ಕನಿಲ್ಲೆಂದಡೆ 
(ಎಇ. 200%11, ೧೫-೨೧; 1114); ಬಸವರಾಜನ ಮಹಿಮೆಯೆಂತೆಂದಡೆ 
(ಎಇ. ೫೫1, ೨-೯ ; 1260) ; ಕುಮಾರವ್ಯಾಸನು ಹಾಡಿದನೆಂದರೆ ಕಲಿ 
ಯುಗ ದ್ವಾಪರವಾಗುವುದು (ಪಾಂಚಜ. ೧೨) ; ಗಿಡವು ಬಲಿತು ದೊಡ್ಡ 
ದಾಯಿತೆಂದರೆ ಹೂ ಬಿಡುವುದು (ಮುಂಬಯಿ. ೪-೭೦) ; ಎಂಜಲು ಎತ್ತೊ 
ಗುಂಡಾಎಂದರೆ ಉಂಡವರು ಎಷ್ಟು ಜನ ಎಂದ (ಗಾದೆ). ಎಂಬ - ಎನ್ನು 
ಕ್ರೀಯೋ; ಹೀಗೆಂದು ಕೇಳುತ್ತೀಯೋ : ಕಟಕೋಪಾಧ್ಯಾಯನಾ 
ಕೆಂಬ (ಅನಂಪು. ೧-೩೪). ಎನ್ನೆ - ಎಂದು ಕೌಳುತ್ತೀಯೋ : ನಿನಗೇ 
ನೆಂದೊಡಮೆಂದುದೊಪ್ಪಿದಪುದಂತೇಕೆನ್ನ (ಪಂಪಭಾ. ೧೦-೧೨೦). 

(ದೇ. ॥ ತನಿ. ಎನ್‌ ; ಮಲ. ಎನ್ನು ; ಕೊಡ. ಎನ್ನ; ತುಳು. 
ಅನ್ಪಿ, ಇನ್ಪಿ ; ತೆಲು. ಅನು; ಕೋಲಾ. ಪರ್ಜಿ. ಎನ್‌; ಗೊಂಡಿ. 
ಇಂದಾನಾ; ಕುಣ. ಇನ್ಪ ; ಕುವಿ. ಇಂಜಲಿ; ಕುರು. ಅನ್ನಾ; ಮಲೊ. 
ಆ]: 

ಎನ್ಸ್‌ (ಸ). ಉತ್ತಮ ಪುರುಷ ಏಕವಚನ ಸರ್ವನಾಮ “ಆನ್‌? 
ಎಂಬುದಕ್ಕೆ ಪ್ರಥಮೇತರ ವಿಭಕ್ತಿಗಳಲ್ಲಿ ಬರುವ ರೂಪ: 
ಆಡನಿಯೊಳಿನ್ನು ಮನೆನ್ಸ್ಟೀ ನಡಪಿದ ಶಿಶುಗಳುಮನಿರಿಸಿ ನೀಂ ಪೇಟದೆ 
ಪೋದೊಡಮೇನೋ (ಪಂಪಭಾ. ೨-೨೫), ಅಂಗನೋಚಿತರಸಾಲಂಕಾ 
ರೆಮಂ ತಾಳ್ಮದೊಪ್ಪಿದ ವಾಕ್ಸುಂದರಿ ಬಂದು ಸನ್ನಿಹಿತೆಯಕ್ಕೆನ್ಸ್ಸೀ ಮುಖಾಂ 
ಭೋಜದೊಳ್‌ (ಗದಾಯು. ೧-೭). [< ಆನ್ಸ್‌] 

ಎನಗ (ನಾ). ಒಬ್ಬಾತನ ಹೆಸರು : ಶ್ರೀಮನೆನಗಂ ಕ್ರಿಯದ ಡೇವಬಸವ 

[1) 


(ಎಕ. 11, ೪೭೧-೧; 1000). 


ಎನತು "ಎನತ್ತು' ನೋ. 


ಎನತು 


ಿ 


ಎನತ್ತು, ಎನತು (ಸ). ಎನ್ನದು ; ನನ್ನದು (ಬಹುವ): ಎಮತು, 
ಎವೂತ್ತು, ಎನ್ಮತ್ಕು ಎಮ್ಮದು, ಎಮ್ಮುತು: *ಎನತೆಂದುಂ ಎನ 
ತ್ರೆಂದುಂ ಎನ್ನದು ೫ (ಕಶಸಾ, ೨೬-೫೪೪) ; ಮುನಿಸಿದು ನಿನತ್ತು ಸೈರಣೆ 
ಯೆನತ್ತು ಕೆಳದಿಗೆ ತನತ್ತು ಸಂದಿಸುವೆಸಕಂ (ಶಮದ. ೧೪೭ ಪ್ರಯೋ) ; 
ಎನತು, ಎನತ್ತು (ಶಬ್ದಾನಂ. ೮೪ ಪ್ರಯೋ). ಎನತು: “ಎನತೆಂದುಂ ಎನ 
ತ್ರೆಂದುಂ ಎನ್ನದು ೫ (ಕಶಸಾ. ೨೬-೫೪೪) ; “ಎನತುಮೆನಲೈನದೆಂದು ? 
(ಕಶರ. ೧೬); ಇದನೆನತೆಂದೇನ್ನಿನಗೆ ಬಗೆಯಲಪ್ಪುದೆ ನಿನ್ನನೆ ನೀಂ ಬಗೆಯ 
ಬಗೆಯದಿರ್‌ ಪೆಅಪೆಜತಂ (ಆದಿ ಪು. ೧೪-೧೪೪) ; ನಿನತು ಚಲವೆನತು 
` ಶೌರ್ಯಂ ತನತು ಮಹಾಧೈರ್ಯಮವನಿಪತಿಗೆನೆ (ಶಮದ. ೧೪೭ 
ಪ್ರಯೋ). ಎಮತು: ಎಮಶೀವಂಶಕೆ... ಬಿರುದಂ ತಂದಾತನಂ 
ಪೂತನಂ (ಮೈ ಸೂ ಮೆ.' ೧-೧೧). ಎಮತ್ತು : ನಿಮತ್ತು, ಎಮತ್ತು, 
ತಮತ್ತು (ಶಮದ. ೧೪೭ ವೃತ್ತಿ) ; ಎಮ್ಮತು: *ನಿಮ್ಮತೆಮ್ಮತು ತಮ್ಮತೆನೆ 
ಬಹುವಚನಮಕ್ಕುಂ? (ಕಬ್ಬಿ ಕೈ. ೬೦). ಎಮ್ಮದು : ಅತಿಘೋರ ತಪ 
ವೆಮ್ಮದದನು ನೀನಆ್‌ಯದೆ ಮತಿಗೆಟ್ಟು ಮರುಳಾಗದಿರು (ಹದಿಬ. 


೧೦೮೩ 


ಕ 


06 


೨-೪೦). ಎಮ್ಮುತು : ನೀಂ ವಿವಾಹೋತ್ಸವೋಚಿತಮಂ ಮನ್ನಿ ಪುದೆಮ್ಮು 15 


ತಿರ್ವರ ಮನಕ್ಕಂ ಮಾಟ್ಟು ದಾನಂದಮಂ (ಡಂದ್ರಪು. ೧೩-೨೯); ನಿಮ್ಮು 
ತಿರ್ವರುಂ, ಎಮ್ಮುತೈನರುಂ, ತಮ್ಮುತಜುವರುಂ. .(ಶಮದ. ೧೪೮ 
ಪ್ರಯೋ). [ಆ ಆನ್‌] 
ಎನಸುಂ, ಎನಿಸುಂ (ಅ). ಅಧಿಕವಾಗಿ; ಬಹಳವಾಗಿ; ಅತಿಶಯ 
ವಾಗಿ: “ಪಿರಿದುಂ ನಾಡೆಯಳುಂಬಂ ಕರಮಾದಮುಮೆನಸುಮೆಂಬಿವ 
ತೈರ್ಥಂ” (ಚತುನಿ. ೨೫) ; ನೆಟ್ಟನೆ ತಾಂ ಸವಿಯೊಳೊಂದಿರೆ ಭೋಜ 
ನಮಾನಟ್ಟು ಬಡ್ಡಿ ಸು ನಾಮಜ್‌ಯದಜೆನಸುಂ ಸವಿಯಂ (ಕವಿರಾ. ೨-೧೪೫); 
ಬಂಜೆನಸುಂ ಮಾಣದೆ ಬಾಗಿದಂ ಪದೆಯುಗಕ್ಕಾರೂಢಸರ್ವಜ್ಞನಾ 
(ಪಂಪಭಾ. ೩-೩೪); ನನೆಯಂ ಪೂಗೊಂಚಲಂ ಳಯನಂತೆನಸುಂ 
ತಾಳ್ವಿದ ಗುಜ್ಜುಗೊಂಬು (ಕಬ್ಬಿಕಾ. ೬೨); ಎನಸುಂ ಮಂತ್ರಿಗಳಾಗಿ ರಂಜಿ 
ಸುವಕೋರಂತಾ `ನವಬ್ರಹ್ಮರೆಂದೆನಿಪರ್‌ (ವೀೀರವಿ. ೨-೪೬); ಇವಳ್ಳಂ 
. » ರಾಮಂಗಂ` ಆಕಾರಡೊಳೆನಸುಂ ಭೇದಮಿರದು- (ಅದ್ಭುತ. ೩-೭). 
ಎನಿಸುಂ: ಸಮನೆನೆ ಪೊಣರ್ವಕ್ಕಿ ವಿಳಾಸಮನೆನಿಸಂ ತಳೆದ ಘನಕುಚಂ 


ವಿನಿಸ್ಮು 


ಎನಿತನೆಯ - ಎಷ್ಟನೆಯ: "ಅನಿತು ಇನಿತು” ಪರಾ. ಅನೆಯ 
ಪ್ರತ್ಮಯಕ್ಕೆ ಆನಿತನೆಯಂ, ಇನಿತನೆಯಂ, ಎನಿತನೆಯಂ (ಶಮದ. ೨೦೭ 
ಪ್ರಯೋ) ;, ಆಸಿತನೆಯಂ, ಇನಿತನೆಯಂ, ಎನಿತನೆಯಂ (ಕ ಬ್ಲಾ ನು. 
೪೩೪ ಪ್ರಯೋ). ಎನಿತೆನಿತು, ಎನಿತ್ತೆನಿತು (ದ್ವಿರುಕ್ತಿ): ಎನಿತೆನಿತಾತನಂ 
ಕಾಣ್ಬರನಿತನಿತನೆ ಬೇತಾಳಂ ಬಟ್‌ಯಂ ತಗುಳ್ಹಂ (ವಡ್ಡಾರಾ. ೧೯-೧೬) ; 
ಕಣ್ಣೊಳಿನ್ನುಂ ತಿರಿದಪುದುರಿದಪುದು ನಮ್ಮ ಬನಮೆನಿತನಿತುಂ (ಪಂಪಭಾ. 
೫-೯೫) ; ಎನಿತೆನಿತು ಕಟಿದ ಭವಮಂ ನೆನೆದಖೆ' (ಅಜಿಪು. ೨-೬೦) ; 
ಎಸಿತೆನಿತು ಭೂಮಿ ಕ್ರಮದಿಂ ಮಾ ಕೀಿದಾಗೆ ಅನಿತನಿತು ತನ್ನಯ 
ಮನಂ ಹೆಚ್ಚಿ ಹಿರಿದಾಗೆ (ಇಳಿರ. ೫೦) ; ಎನಿತ್ತೆಸಿತ್ತಂಬುಜಪತ್ರನೇತ್ರೆಯಾ 
ಘನಸ್ತನಂಗಳ್‌ ಬಳೆಗುಂ ಕಿರಾತೆಯಾ (ಕಾವ್ಯಾಮ ೩೫೯). ಎನಿತಾನುಂ, 
ಎನೆತಾನುಂ - ಯಾವ ವಿಧದಲ್ಲಾ ದರೂ; ಹೇಗಾದರೂ: 
ಅಂತೆನಿತಾನುಮಂದಡೊಳ್‌ ಸೆಅಪುಗೆ ಯ್ತು ವಿವಿಧ ವಿನೋದಂಗಳಂ 
ತೋಣಕಿ (ಪ 0 ಸ ಭಾ. ೪-೪೪ ವ); ಭಟರಂ ಮೆಲ್ಲನೆ .ಬೇಜಕೆವೇಜಕಿ ಬರ 
ವೇಟಕ್ಷಿನಿತಾನುಂ ತೆಜದ ಲಲ್ಲೆಯಿಂ ಜೊತ್ತಿಸಿದಳ್‌ (ಸುಕುಮಾ. ೭-೧೦) ; 
ಸಮಾನನ್ಮ ಲಾದಿನಂಥಾತ್ಮಜನೆನ್ದು ತಂನನೆ ಜಗಂ ಸಂಪ್ರೀತಿಯಿಂ ಬಣ್ಣಿಸಿ 
ತ್ತೆನೆತಾನುಂ ತೆಜದಿಂ (ಎಇ. 200೪111, ೫-೨೬; 1082). ಎನಿಬರ್‌, ಎನಿ 
ಬರು - ಎಷ್ಟು ಮಂದಿ, ಜನ: ಆಮಾಮೆ ಬಿಲ್ಲನೇಜಕಿಸಿದಪೆವೆಂದೆನಿಬ 
ರಾನುಮರಸುಮಕ್ಕಳ್‌ ಬಂದು (ಪಂಪಭಾ. ೩-೫೭ ವ); ಅಗ್ನಿ ವಿಶ್ರನ 
ಮೇಷದಿಂದ-ಬಂದಾವಾವ ಸತಿಫುತ್ರರೆನಿಬರವರೆಂದಡಿವರಿಬ್ಬರ್‌, *. ಎನಲು 
(ಹಚಕಾ. ೧೧-೬); ಹಲಜರುಂಟೀ ರೆವಿಗಳಿಡಿಗತ್ತಲೆಯ ಮೊತ್ತಕೆ ಘನ 
ಬಳಾಹಕ ಬಳಗಕೆನಿಬರು ಮಾರುತರು (ತೊರರಾ. ೩-೬-೩೧) ; ಎನಿಬರೆಂ 
ತೆಂದೊಡೇನೆನಗೆ (ವಿಸೀಗೀ. ೨೦-೬) ; ಎನೆಬರು, ಎನೆಬ್ಬರು, ಎಫೆವ್ವರು- 
ಎಲ್ಲ ಜನರು; ಎಲ್ಲರೂ:: ಇಸ್ತ್ರೀ ಎನೆಬರು ಶ್ರೀಕರಣ ಸಹಿತಂ ಬಿಟ್ಟಾರ್‌ 
(ಎಕ. ೪111, ಸೊರಬ, ೧೦-೧೪ ; 800) ; ಎನೆಬರು ಸಮಸ್ತಬಲಬೆರಸಿ 
ಬಿಟ್ಟೊಡೆ (ಎಇ. ೫೫1೪, ೨೬-೭; ಸು. 885); ಎನೆಬ್ಬರುಂ ನರಸಾಕ್ಷಿ 
ಯಾಗೆ ಪಡೆದಾಂ. (ಎಕ. 11, ಶ್ರೀರಂಗ, ೧೬೦-೨೨; 800) ; ಕೊಳ 
ನೆಲ್ಲೂರ ಸಾಲತ್ತರುಂ ವಾರದರುಂ ಎನೆವ್ವರುಂ ನರ ಸಾಕ್ಷಿ (ಎಕ. 1೪, 
ಎಡತೊ. ೬೦-೭೨ ; ಸು. 890). (?) 


ನಿಬಿಡತೆಯಿಂ ರಮಣಿಗೆ ಸೊಗಯಿಸುಗುಂ (ಜಗವಿ. ೧೦-೩೦) ; ನಂಜು 
ತಗುಳ್ನುದೆಂದೆನಿಸುಮಂಜಲದೇವುದು (ಖಮದ. ೨-೧೮). [ಆ ಎನಿಸ್ಕು] [30 
ಎನಿತು "ಎನಿತ್ತು' ನೋ. 
ಎನಿತ್ತು, ಎನಿತು, ಎನೆತು, ಎನೆತ್ತು (ನಾ). ಪರಿಮಾಣವನ್ನು 


ಎನಿಬರ್‌ "ಎನಿತ್ತು' ಪರಾ. 

ಎನಿಬರು “ಎನಿತ್ತು' ಪರಾ. 

ಎನಿವಿರಿದು (ಗು). ಎಷ್ಟು ದೊಡ್ಡದು; ಎಷ್ಟು ಹಿರಿಯದು : ನೆನೆನೆನೆದ 
ಕಟಾ ಕುಸುಮಕೋಮಳೆಯೀ ವಿರಹಾಗ್ನಿ ಯಿಂದಮಿನ್ನೆ ನಿವಿರಿದಪ್ಪವಸ್ಥೆ 


ಸೂಚಿಸುವ ಶಬ್ದ; ಎಷ್ಟು: ಎಂತ್ನೆನಿತ್ತಂಬುಜಪತ್ರನೇತ್ರೆಯಾ 
ಘನಸ್ತನಂಗಳ್‌ ಬಳೆಗುಂ ಕಿರಾತೆಯಾ ಅನಿತ್ತನಿತ್ತಂ ವನಡೊಳ್‌ ವನೇ 
ಚರಂ ತನತ್ತು ಬಿಲ್ಲಾನದನಂತು ಕೀಸುಗುಂ' (ಕಾವ್ಯಾವ. ೩೫೯). 
ಎನಿತು: “ಅನಿತು, ಇನಿತು, ಎನಿತು - ಎಂಬಿವು ಪ್ರಮಾಣ ಸೂಚನಂ 
ಗಳ್‌ ೨ (ಕಶಸಾ. ೨೬-೫೪೧) ; ಎನಿತು ಕೀಜಕಿನುಡಿದೊಡಂ ಚರಿಗೆ 
ಮಾಡಲೊಲ್ಲರ್‌ (ವಡ್ಡಾರಾ. ೮೨-೭); ಊರೊಳೆನಿತು ತೋಂಟವನಿತರ್ಕೆ 
(Ann. 21-1, ೪೭-೧೮ ; 994) ; ಎನಿತು ದಿನವಿರ್ಪೆ ನಾನೆಂದು ಬರ್ಪೆಂ 
ದೇವ (ನಂಬರ. ೧-೭೭) ; ಎನಿತು ಬಾರಿ ಪಲಾಯನದ ಸಿರಿ ನಿನಗೆ ಸೇರಿತು 
(ಕುವ್ಯಾದ್ರೋ. ೧೮-೪೩) ; ಎನಿತು ವೆಚ್ಚಂಗೆಯ್ಲೊ ಡಂ ಮುನ್ನಿನಂತಿರ್ದ' 
ಧನರಾಶಿಯಂ ಕಂಡು (ಸೌಂದಪು. ೬-೧೯) ; "ಅನಿತ `ಇನಿತ್ಕು, ಎನಿತು 
(ಶಬ್ದಾನು. ೪೪೦ ಪ್ರಯೋ). ಎನೆತು: ಇದನ್ಯಾದವನ್ನೆ ಎನೆತುಮನ್ನಿ 
ಸ್ತಾರಿಸಿದ ಪಲಮಕ್ಕು (ಎಕ. 2೭ (5), ಚಿಕ್ಕಬ. ೬೬-೨೭; ಸು. 850). 
ಎನೆತ್ತು : ಅಜುಗಣ್ಣುಗಂ ಕಟನಿ ಈ ಎನೆತ್ತುಂ ಜಡಿಯಕ್ಕೆ ಪೊಯ್ದೋದು 
(ಎಕ. 1x, ನೆಲಮಂ. ೬೦-೧೨೬ ; 797). 


40 


ಯುಮನೆಯ್ದ್ಹು ಗುಮೊ (ವರ್ಧಪು. ೪-೮೦) ;. ಸಮ್ಯಗ್ಡರ್ಶನಾದಿ ವಿಶುದ್ಧಿ 
ಪರಿಣಾಮ ಸನ್ನಿ ಧಾನದಿನೆನಿವಿರಿದು ಪುಟ್ಟುತ್ತೆಲ್ಲಿಂ ತೊಟ್ಟಿಸಂ ಖ್ಯಾತ 
ಲೋಕಂಬರಂ ನಿರಂತಂ ಪೆರ್ಚುವುದು (ತಸೂವೃ. ೨೬). 

[ಆ ಎನಿತು * ಪಿರಿದು) 


ಎನಿಸಿಕೆ (ನಾ). ಎನಿಸುವುದು; ತೋರಿಕೆ: ನನ್ನ .ಎನಿಸಿಕೆಯು 


ಸುಳ್ಳೆಂದು, ಇದು ಕೇವಲ ನನ್ನ ಭ್ರಾಂತಿಯೆಂದು ಸಿದ್ಧವಾದರೆ ನನಗೂ 
ಅದರಲ್ಲಿ ಸಂತೋಷವೆ ಇದೆ (ಯಕ್ಷಪ್ರ. ೧೫). [ಎನಿಸು; * -ಇಕೆ] 


ಎನಿಸು,, ಎನ್ನಿಸು (ಕ್ರಿ). ಎನ್ನುವ ಹಾಗೆ ಮಾಡು; ಎಂದು 


ಹೇಳುವ ಹಾಗಾಗು ; ಹೇಳಿಸಿಕೊಳ್ಳು : ನೆಗಬ್ದಾದಿ ಕ್ಷತ್ರಿಯರೊಳ 
ಮಿಲ್ಲೆನಿಸಿದುದೀ ತ್ರಿಜಗದೊಳೆಸಗಿದೆಸಕಮರಿಕೇಸರಿಯಾ (ಸಂ ಪಭಾ. 
೧-೨೧) ; 'ಅನ್ತೆನಿಸಿದ ಪೆರ್ಗ್ಗಡೆ ಪ್ರಭಾಕರಯ್ಯ (ae. XVIII, ೩೮-೨ ; 
999) ; ತ್ರಿಜಗನ್ನುತೆ ವಾಗ್ವಿಭವದಿನಜಂಗೆ ನೂರ್ಮಡಿಯೆನಿಪ್ಪ ಪೆಂಪಂ 
ತಳೆದಂ (ಪಂಚತಂ. ೫-೨೨) , ಮೈಸೂರು ಪಟ್ಟದ ನೃಪಕುಲದೇವತೆಯೆ 
ನಿಸುವಬೆಟ್ಟದ ಚಾಮುಂಡಿಯಿಹಳು (ಕಂನವಿ. ೨-೩೮). ಎನ್ನಿಸು : (ಕಿ). 


ಎಫಿಸ್ಸು 


ಎನಿಸುಗುಂ - ಎನ್ನಿಸಿಕೊಳ್ಳುತ್ತದೆ: ನಿಚಿತ್ರರತಪ್ರೌಢತೆ ಭಾವ 
ಗಮ್ಮವೆ:ನಿಕುಂ ಶ್ರೀರೂಪಕಂದರ್ಪನಾ (ಕಾವ್ಯಸಾ. ೬೫೫ ಶೂದ್ರಕ). 
: ಎನ್ನಿಸಿಕೊಳ್‌ - ದೂಷಣೆಗೆ ಗುರಿಯಾಗು ; ಬೈಸಿಕೊ. 
(ಎನ್‌ + -ಇಸ್ಯು) 
ಎನಿಸ್ಕು (ಗು). ಎಷ್ಟು: ಸುಡುವ ಕಿರ್ಚಿನೊಳ್‌ ತುಪ್ಪಮನೆನಿಸೆಜೆದೊಡ | 5 
ಮನಿಸನಿಸೆ ಪೆರ್ಚುಗುಂ ನೀರಸೆನಿಸೆಸಿಸೆಚೆದೊಡಮನಿಸಥಿಸೆ ಕುಂದುಗುಂ 
(ಧರ್ಮಾಮೃ. ೭-೯೫). 
- ಎನಿಸೆನಿಸು (ದ್ವಿ ರು ಕಿ) : ಎನಿಸೆನಿಸೆಂದೊಡೆ ನಾ ಧೃತಿಗೆಡೆನಯ್ಮಾ 
ಎಲುಡೋಜಾದರೆ ನರ ಹಜ್‌ದರೆ ಕುರುಳು ಕುಪ್ಪಳಿಸಿದರೆ ನಾಧೃತಿಗೆಡೆ 
' ನಯ್ಕ (ಬಸವ. ೬೯೧). (2) 10 
ಎನಿಸುಂ "ಎನಸುಂ? ನೋ. 
ಎನು "ಎನ್‌? ನೋ. 
ಎನುಹ (ನಾ). 'ಎನ್ನುವಿಕೆ; ಅಭಿಪ್ರಾಯ : ನಿನಗಾನೊರೆದೊರೆದು 
ಹೇಳಿದರೆ ನಿನಗಿಂತುಜಕಸದಿಪ್ಪೀ ಮನವನೆವ್ಮಿಂದಯುಹ. ಬೇಕೆಂದೆನುಹ 
ವನುಚಿತವೆಂದ ದೇಶಿಕನು (ಸದ್ದುರು. ೬-೨೩). 15 
: [ಎನ್ನು (ಆ ಎನ್‌) * -ಹ್ಯ] 
ಎನೆತು "ಎನಿತ್ತು? ನೋ. 
ಎನೆತ್ತು "ಎನಿತ್ತು' ನೋ. 
ಎನ್ನ (ಗು).'ಎಂತಪ್ಪ; ಎಂತಹ; ಎಂಥ: ಅನನೀಪಾಲ ಚಕ್ರ ವರ್ತಿವಿಭು 
ತಾರಾಪೀಡನೆನ್ನಂ ವಿಳಾಸವತೀದೇವಿಯಡೆನ್ನಳಾರ್ಯ ಶುಕನಾಸಂ ತಾನ |20 
'ಡೆನ್ನೆಂ (ಕಾದಂ ಉ. ೧೬೦); ಅನ್ನಂ, ಇನ್ನಂ, ಉನ್ನಂ, ಎನ್ನಂ 
` (ಶಮದ. ೧೬೦ ವೃತ್ತಿ). 
ಎನ್ನದು - ಎಂಥದು: ಸೌರಾಷ್ಟ್ರ ಸೋಮೇಶ್ವರ ಲಿಂಗದೊಡಗೂಡಿ 
ತಾನೆನ್ನದಿದಿಕೆನ್ನದೇನೂ, ಎನ್ನದು (ಆದವ. ೧೫೧); ನಿನತೆನತು ತನತೆ 
ನಿಸ್ಪಿವು ಜನಿಯಿಸುಗುಂ ನಿನ್ನದೆನ್ನದುಂ ತನ್ನದೆನಿಪ್ಪಿನಿತಜಕೊಳಂ (ಶಮದ. | 25 
೧೪೭); ಎನ್ನದಾನೆಂಬೆರಢಣಕಿಂದವೆ ಬನ್ನಬಡುವನು ಜೀವನು (ಕುವ್ಯಾಕ. 
೭-೨೮): ಎನ್ನರ್‌ - ಎಂಥವರು: ಅನ್ತಿರ್ದನಂ ನೋಡಿ ರಸಿಕರಪ್ಪರೆನ್ನ 
ರ್ಕಂಡೊಡಂ ಸೋಲ್ವರ್‌ (ಕಾದಂಉ. ೪೪೪); ನಿನ್ನಿರುಳೆ ಚರ್ಮರತ್ನವ 
ನೆನ್ನರದೆಂದೆಆಿಯೆ (ದಶಕು. ೮-೧೭೯) ; ಮೂಜಗಡೊಳೆನ್ನರುಂ ನಿನ್ನನ್ನ 
ಕೊಳರೇ (ಉದ್ಭದೇ. ೩-೨೭). ಎನ್ನವು ಎ ಎಂಥವು: ಗಣಮಾಗಣ |30 
ಮಾಗಣಮಿವೆನ್ನವೆನ್ನದೆ ಧರ್ಮೊೋದ್ಯೋಗದಿಂದ ರಕ್ಷಿಸುವರ್‌ (ಸೌ ಇಇ, 
20-1, ೫೨-೮೦; 1007); ಮಿತ್ರಗುಣಂಗಳೆನ್ನವು ಸತ್ಪಾತ್ರವೆನ್ನವೆಂಬುದುಂ 
(ಪಂಚತಂ. ೨೯೫-೧೩). ಎನ್ನಳ್‌ ಇಎಂಥವಳು: ಮುನ್ನಮಾಂ 
ನಿನ್ನನೆನ್ನಳೆಂದಜಯದೆ ಪೊಲ್ಲಮಾನಸೆಯೆಂದೆ ಬಗೆದು ಪಿಡಿದೆಂ ನಿನ್ನ 
ನ್ನರ್ಮಹಾಸತಿಯರಾರುಮಿಲ್ಲ (ಸುಕುಮಾ. ೭-೨೪ ವ). [2] 55 
ಎನ್ನಬರೆ "ಎನ್ನೆವರಂ ನೋ. 
ಎನ್ನಿಕೆ (ನಾ). ಎನ್ನುವಿಕೆ; ಹೇಳುವಿಕೆ (ದಕ. ಕ). 
[ಎನ್ನು (<£.ಎನ್‌,) + -ಇಕೆ] 
ಎನ್ನಿಸು " ಎನಿಸ್ಕು' ನೋ. 
ಎನ್ನು "ಎನ್ಕ್‌' ನೋ. 40 
ಎನ್ನೆಗಂ(ಅ). ಎಲ್ಲಿಯ ವರೆಗೆ; ಯಾವ ಕಾಲದ ತನಕ: ಒಡವುಟ್ಟದ 
ಕೌಸ್ತುಭಮಿರ್ಪೆಡೆಗಂ ದಾಯಾದನಪ್ಪೆನೆನ್ನೆಗಮೆಂದಂದುಡುಪತಿಕಳೆ ನೆಲ 
ಸಿತ್ತೆನೆ (ಜಗವಿ. ೩-೪೪); ಅನ್ನೆಗಮಿನ್ನೆಗಮೆನ್ನೆಗಮೆನ್ನದೆ ಕಡೆಗುಂಟು 
ಲೋಪಮಿದಿಕೊಳ್‌ ಸೀಮೋತ್ಪನ್ನಂ ವರಂ ವರೆಗಮಿರೆ ಕೆನ್ನಂ ಪೆಅವರ್ಕೆ 
ಲೋಪವಿಧಿ ಮುಟ್ಟಿ ನೆಯುಂ (ಶಮದ. ೨೪೮). [?] 
ಎನ್ನೆ ಬರ 6 ಎನ್ನೆವರಂ ' ಕೋ. 


45 


೧೦೮೪ 


ಎಬಡಿ 


ಎನ್ನೆವರಂ, ಎನ್ನಬರ, ಎನ್ನೆಬರ (ಅ) ಎಲ್ಲಿಯವರೆಗೆ; ಎಲ್ಲಿಯ 
ತನಕ: ಎನ್ನೆವರಂ ಸಚೇತನಯೆನೆನ್ನೆ ವರಂ ಲಘುನಾಗದಿರ್ಪೆನೋ 
(ಕಾದಂ ಪೂ. ೭೫೨); ಎನ್ನೆವರಂ ಸಿರಿ ತಮಗುಂಟನ್ನೆವರಂ ಸೇವ್ಯರಲ್ತೆ 
ಖಳರುಂ (ಶಮದ. ೨೪೮ ಪ್ರಯೋ); ಎನ್ನೆವರಮಘಮಥನಂ ನಿನ್ನಂ 
ಮಜಕಿವುಗದನೆ (ವಿಷ್ಣುಪು. ೨-೧೭೩). ಎನ್ನೆ ಬರೆ: ಸದ್ಭಕ್ತನಾಗಿರ್ದವಂ 
ಗೆನ್ನಬರ ಭಕ್ತಿಯುಂಟು (ಗಣಭಾ. ೩೨೮). ಎನ್ನೆ ಬರ : ಎನ್ನೆಬರ ಜಿಹ್ಮೆ 
ಯನು ತಡೆಯನವನನ್ನಬರಲುಳಿದಿಂದ್ರಿಯಂಗಳ ತನ್ನ ವಶದಲಿ ತಡದ 
ರೆಂಜಿತಕರಣನವನಲ್ಲ (ನಿಭಾಗ. ೧೧-೧೪-೩೧). [2] 

ಎನ್ನೆವರೆಗಂ (ಅ) -.ಎನ್ನವರಂ: ಎನ್ನೆವರಂ, ಎನ್ನೆವರೆಗಂ (ಶಬ್ದಾನು. 
೪೩೯ ಪ್ರಯೋ). [ಎನ್ನೈ * -ವರೆಗಂ) 

ಎಪ್ಪಟ್ಟು (ಅ). ಎಂಥದೋ ಆದ: ಮಜುಧರ್ಮ್ಮತುಸವನಿನ್‌: ಪಡೆದೆ 
ಪ್ಪಟ್ಟಾದು ಒಂದು ಗಾಣದುಳ್‌ ಒಂದು ಸೊಂಟಗೆ (ತೇ)ತೈಲಮಾಗೆ 
ಕೊಟಾ(ಟ್ಟ್ರಾ)ರ(ರ್‌) (ಇಆ. ೪117, ೨೮೩-೫೭ ; 706). [2] 

ಎಪ್ಪತ್ತು "ಎಟ್ಟಿತ್ತು' ನೋ.: 

ಎಪ್ಟೆ (ನಾ). ಮೋಸ; ವಂಚನೆ; ದಗ. 

ಎಪ್ಪೆಹಾಕು - ಮೋಸಮಾಡು ; ವಂಚಿಸು; ದಗಹಾಕು: ನಿಂಗೆ 

ಎಪ್ಪೆಹಾಕುವೆದು ಬಹಳ ಸುಲಭ (ಚಂ ದತೊ €. ೧೯೯); ಗೋಸಾಯಿ 
ಏನೋ "ಎಪ್ಪೆ' ಹಾಕಿ ಹೋಗೋದಕ್ಕೆ ಬಂದಿದಾನೆ (ಸುವಸಂ. ೧). 


[?) 


ಎಪ್ಪೈಯ್ನೂರು (ನಾ). ಎಪ್ಪತ್ತು ಐನೂರು (?).: ಒಂದಜಕಿಂ 


ಗುಣಿಸಲ್ಪಟ್ಟಂತೆಪ್ಪೈಯ್ನೂಜು- ಯೋಜನಂ ಸಂದಿರ್ಪುದು ನಂದನವನಂ 
(ತಸೂವೃ. ೯೬). 
[ಎಪ್ಪತ್ತು (« ಎಲ್ಪತ್ತು) * ಅಯ್ನೂರು (ಆ ಅಯ್ನೂಣು)] 

ಎಪ್ರಾಸಿ "ಎಬರಾಸಿ' ನೋ. 

ಎಬಡ, ಎವುಡು (ನಾ). (ಉಕ). ೧. (ಸರಿಯಾಗಿ) ಮಾತನಾಡಲು 
ಬಾರದವನು; ದಡ್ಡ; ಮೂರ್ಪ ; ಗಾಂಪ: ನಗೆಗೀಡಾಗುವುದು 
ಎಬಡರ ಹಾದಿ (ಹುಚ್ಚಾಟ. ೪); ಈ ಹಚಡದ ಅಂಗೀ ಎಬಡರು ರಾಜ್ಯ 
ಅಳ್ತಾರೇನೋ ರಾಜ್ಕಾನ (ದಾ ಕೂ ಟ. ೧೨೩) ; ನಾನೊಬ್ಬ ಎಲ್ಲಿಯೋ 
ಒಂದು ಹಳ್ಳಿಯಿಂದ ಬಂದ ಎಬಡನೆಂದು ತಿಳಿದಿದ್ದಾರೆ (ಬೇಟಿನಾ. ೪೨); 
ಹುಚ್ಚುಹಿಡಿದಿರುವ ನನ್ನ ಎಬಡ ಗಂಡನಿಗೆ ತಲೆ ಇದ್ದರೆ-ಆದನ್ನು .ಕಿದ್ದಿ 
ಕೊಡು (ಹನ್ನೊಂದ. ೧೩೫). ೨. ಯದ್ವಾತದ್ವಾ ಮಾತನಾಡುವವನು 
(ಕಿ). 0 ಇದು ಎವುಡು ಎಂಬ ಶಬ್ದದ ವರ್ಣವ್ಯತ್ಯಯ ರೂಪ. 
ಎವುಡು : ಅವನೊಬ್ಬ ಎವುಡು, ಅವನನ್ನೇಕೆ ಕೇಳೋದು (ರೂಢಿ). 
"ಎಟುವ', "ಎಡಗ?' ಪರಾ. (2) 

ಎಬಡತನ (ನಾ). ಎಬಡನಾಗಿರುವುದು : ಈ ಪ್ರಾಮಾಣಿಕತೆಯು 
ಎಬಡತನದಲ್ಲಿ ಪರಿಣಮಿಸಲಾಗದು (ದಾಬುತ್ತಿ. ೨೭) ; ತಮ್ಮ ಎಬಡತನ 
ಹೊರಬಿದ್ದುದರಿಂದ ನಾಚಿಕೆಪಟ್ಟಿ ಜೋಷಿಯವರು (ಮೂರುದಾ. ೩೭). 

[ಎಬಡ + -ತನ] 

ಎಬಡತಬಡ (ನಾ). ಯದ್ವಾತದ್ವಾ ; ಸಿಕ್ಕಾಬಟ್ಟೆ ; ಅಸ್ತವ್ಯಸ್ತ : 

ಹೀಗೇಕೆ ಭ್ರಮಿಷ್ಮನಂತೆ ಎಬಡತಬಡ ಮಾತಾಡುವಿ (ಹುಚ್ಚಾಟ. ೨); 


' .ಮುಖಧಾವ ಕುಂರಠಿತವಾಗಿರುವುದು,- ಮಾತು ಎಬಡತಬಡ ಆಗು 


ತ್ತಿರುವುದು . . . ಎಳಿದೂ ತಿಳಿದುಕೊಂಡಳು (ಎರಸೆ. ೧೨೮). 
[ಎಬಹಡ + ತಬಡ) 
ಎಬಡಿ (ನಾ). (ಸರಿಯಾಗಿ) ಮಾತನಾಡಲು ಬಾರದವಳು; 
ಮೂರ್ಪಳು ; ಪೆದ್ದಿ: “ಶರತ್‌ ನಾನೇನೂ ಅಷ್ಟು ಎಬಡಿಯ ಲ್ಲ. 
ಮೋಸಹೋಗಲಾರೆ ? (ಕೊನೆಕಾ. ೧೩). [ಎಬಡ + -ಇ] 


ಎಬಡಸು 


ಎಬಡಿಸು (ಕ್ರಿ). ಯದ್ವಾತದ್ವಾಮಾತನಾಡು: *ಎಬಡಿಸು- 
ಗುಕ್ಕಿಸು? (ಜಾನಕೋ. ೨೫). [ಎಬಡ + -ಇಸ್ಕು] 

ಎಬರೇಸಿ "ಏಬರಾಸಿ' ನೋ. 

ಎಬ್ಬಂಕೆ (ನಾ). “ತಿಳಿಗೇಡಿ, ಹುಚ್ಚ, ಅಲ್ಲಗೇಡಿ” (ಜಾನಕೋ. ೨೫) ; 
“ಛೀ. ಏನು ಎಬ್ಬಂಕನ ಹಾಗಿದ್ದೇನೆ! ...” (ಕಾಗೆಕ. ೬೧). 


[1] 

ಎಬ್ಬಟ್ಟು "ಎಲ್ಫಟ್ಟು' ನೋ. 

ಎಬ್ಬಲಗಾಟ "ಎದ್ದಲಗಾಟ' ನೋ. 

ಎಬ್ಬಿಸು "ಎಲ್ಟಿಸು' ನೋ. 

ಎಬ್ಬು "ಎಟ್ಟು' ನೋ. 

ಎಬ್ರಾಸಿ "ಏಬರಾಸಿ? ನೋ. 

-ಎಮ,(ಅ). ಒಪ್ಪಿಗೆ, ಮೆಚ್ಚುಗೆ, ಅನಾದರ, ಅಲಕ್ಷ್ಯ, ಆಶೀರ್ವಾದ 
ಮುಂತಾದ ಭಾವಗಳನ್ನು ಸೂಚಿಸುವ ಪ್ರತ್ಯಯ; (1). ಒಪ್ಪಿಗೆ 
ಅಥವಾ ಮೆಚ್ಚುಗೆಗೆ “ಅಂಗೀಕಾರಾರ್ಥದ ಎಮಶಬ್ದಕ್ಕಂ * (ಶಮದ. 
೫೭ ವೃತ್ತಿ); ಎಮ - ಅಭ್ಯುಪಗಮಾರ್ಥ (ಶಬ್ದಾನು..೨೧ ವ್ಯಾಖ್ಯಾ). 
(1). ಅನಾದರ ಅಥವಾ ಅಲಕ್ಷ್ಯೆಕ್ಕೆ : ಪೊಲೆಯರ ತೆಆದಿಂ ನೆಗಲಕ್ಲಿಮ 
[ಪಾಠಾಂ. ನೆಗಳ್ಳುಂ]ಕುಲನಾಶನಕ್ಕೆ: ತನುಜನಾದಡೆ ಸಾಲ್ಲುಂ ಲಲನೆಯರ್ಗೆ 
(ಸಮ ಪ. ೫-೧೦೧) ; ಸಿಂಗಮಕ್ಕೆಮ ಅಂಜೆಂ (ಶಮದ. ೫೭ ಪ್ರಯೋ). 
(41). ಆಶೀರ್ವಾದಕ್ಕೆ : ನಿಮಗಳ್ಕೆಮ ಅಬ್ದಗರ್ಭನಾಯುಂ ಶ್ರೀಯುಂ 
(ಶಮ ದ. ೫೭ ಪ್ರಯೋ) ; ನಿನಗಳ್ಳೆಮ ಸರ್ವಮಂಗಳಂ (ರಾ ಮಾ ಶ್ವ. 
೧೫-೨೪). [?] N 

ಎಮ್ಮ (ನಾ). ಯಮ; ಮೃತ್ಯುಜೀವತೆ; ಜವರಾಯ: ಕಳವಿನಲಿ 
ಕೊಂಡೊಯ್ವೆ ನೇ ನಿನ್ನೆಳೆದು ತಂದನನೆಮನ ನಗರಿಗೆ ಕಳುಹಿ(ಸನ ತ್ಯು. 

[< ಸಂ. ಯಮ] 


೭-೨೭). 
ಎಮಕಳೆ "ಎಮಿಕೆ? ನೋ. 
ಎಮತು "ಎನತ್ತು? ಪರಾ. 
ಎಮತ್ತು "ಎನತ್ತು' ಪರಾ. 
ಎಮದಂಡ (ನಾ). ಯಮನ ದಂಡ; ಯಮನ ಶಿಕ್ಷೆ: ಅಜ್ಞಾನಿಯಾ 
ದಡೆಮದಂಡಕ್ಕೀಡಾಗುವಂ (ಪರಶು. ೯-೧೦). 
[ಎಮ್ಮ *- ದಂಡ] 
ಎಮದೂತ (ನಾ). ಯಮನ ದೂತ, ಸೇವಕ: ಕೊಭ್ಗುತೆ ಕೊಂಡು 
ಪೋಪೆಮದೂತರ ನೋಡುತೈದಿದಳು (ಮೋಹತ. ೨೯-೧೪); ಎಮದೂತ 
ಕೆಳೆಯದೆ ನಿರಯತತಿ (ಕೈವಲ್ಯ. ೧-೨೦-೨). . [ಎಮ್ಮ ದೂತ] 
ಎಮಪುರ (ನಾ). ಯಮನ ಊರು: ಸಾನಂದಮುನಿ. . . ಮುನಿಗಣ 
ಸಮೇತದಿಂದೆಮಪುರಕೆ ಬರುತಿರ್ದನು (ಚೆಬಪು. ೫೬-೪೩). 
[ಎಮ್ಮ + ಪುರ್ಯ] 
ಎಮಿಕೆ, ಎಮಕೆ (ನಾ). ಎಲುಬು; ಮೂಳೆ : ಸೆಟ್ಟರೆಂದರೆ ನಿಮ್ಮೂರ 
ಸೆಟ್ಟರಲ್ಲ. ಬೋನ್ಸೆಟ್ಟರೆಂದರೆ ಎಮಿಕೆ ಕೂಡಿಸುವವರು ಎಂದರ್ಥ 
(ಹುಚ್ಚುಹು. ೩೩). ಎಮಶೆ: ಬರಿಯ ಎಮುಕೆ; ನರಪೇತ ; ಕದಿರುಕಡ್ಡಿ 
(Bag of Bones. ಇಂಕನಿ). [«— ತೆಲು, ಎಮುಕ] 
ಎಮೆ, ಎವೆ, (ನಾ). ಕಣ್ಣಿನ ರೆಪ್ಸೆ : ಬಳ್ವಳನೀಳ್ವ ಕಣ್ಮಲರ ತಳ್ತೆಮೆಯಿಂ 
ಕರೆಗಣ್ಮಿ ಬೆಳ್ಳಡಲ್ಲಳ್ವರಿಯಲ್ಯ ಮಾಟಸಿದೊಡೆ (ಸಂಪಭಾ. ೭-೬೮); ಸುಲ 
ಲಿತಮಾಗಿ ನೀಳ್ತ ತುಜುಗಿರ್ದೆಮೆಗಳ್‌ ತಮಮಂ ಬೆಳರ್ಪ ಕಣ್ಮಲರ್ಗಣೆ 
ಯಂದಮಂ ನೆಅ್‌ಯೆ ಪೋಲ್ತಿರೆ(ಧರ್ಮಾಮೃ. ೭-೧೯೭); ತೇಜದ ಸೋಂ 
ನಿಂದವೆಮೆ ಸೀಗೆಂದುದ್ಧತರ್‌ ನೋಡಲಂಜುವಿನಂ (ಎಕ. ೪, ಹಾಸನ. 
ಗಸ-೧೪;.1170) ಸೋಲ್ತೆಮೆಗದಂದೆಜಕಿದ ಕಣ್ಮಲರು(ಉದ್ಭದೇ.೫-೨೧); 


೧೦೮೫ 


10 


15 


20 


25 


3s 


43 


ಎಮೆಯಿಡು 


ಗದಗದಿಕಾಲಿ ಕೈದೆಗೆದು ನಿಂದೆಮೆ ತಣ್ಣನೆ ಪಾಯ್ವ ಕಣ್ಣನೀರ್‌ (ಚಿಕವಿ. 
೩-೯೪) ; ತುಖಗೆಮೆಯರೆದೆಜಕೆದ ಕಣ್ಣೊಚ್ಚತಮಾಗೆ (ರಾಮಾಶ್ವ. 
೪೦-೨೧). ಎವೆ, : ಸಭಾಸದರೆಲ್ಲಮೆವೆ ಮಿಡುಕದೆ ಪಂದೆಯಂ ಪಾವಡರ್ದ 
ವೊಲುಸಿರದಿರೆ (ಪಂಪಭಾ. ೬-೫೯ ವ); ಎವೆಯಿಲ್ಲದ ಕೊಲಕಿಗಣ್‌ 
ವಿಭ್ರಮಮಿಲ್ಲದ ರೂಪು (ಧರ್ಮಾಮೃ. ೬-೨೨೩) ; ಮುಗುಳೆವೆಯ ನೆಜಕಿ 
ಮುಚ್ಚಿ ನಾಸಿಕದಗ್ರದಲಿ ನಿಲಿಸಿ (ಕುವ್ಮಾಅ. ಓರಿಇ. ೧೬-೨೩); ಅನನ 
ದಿಟ್ಟಿ ಗಳೆನೆಯನಿಡಮಣದೆಳಸಿದವು ಖೇಚರಿಯ ಗಾಡಿಯೊಳು (ಸಾಳ್ವಭಾ. 
೬-೨೨); ನಿದ್ದೆಯ ಹೊತ್ತೂಯಿತೆಂದರೆ.. ,-ಎನೆಗಳ ಕಾರ್ಯವು ಮಂದ 
ವಾಗುತ್ತದೆ (ಮುಂಬಯಿ. ೪-೧೩೧). 
[ದೇ. ॥ ತಮಿ. ಇಮ್ಮೆ - ರೆಪ್ಪೆಹೊಡೆ, ರೆಪ್ಪೆ; ಮಲ, ಇಮಸಿಮ; 

ತುಳು. ಇಮೆ, ಸಿಮೆ] 

ಎಮೆಗೊಂಕು (ಕ್ರಿ). ರೆಪ್ಪೆಯನ್ನು ಬಾಗಿಸು, “ಮುಚ್ಚು: (ಎಮೆ 
ಗೊಂಕದಿರುವನು) (ಬಿರುಗಂ. ೨೬-೨೦). [ಎಮೆ + ಕೊಂಕ್ಸು] 

ಎಮೆದುಉುಗಲ್‌, ಎವೆದುಜುಗಲ್‌ (ನಾ). ಕಣ್ಣುರಿಪ್ಪೆಯ ಕೂದಲ 
ಸಾಲು: ಎಮೆದುಜುಗಲಿನಿಳಿವ ತೋರ ಕಣ್ಬನಿಗಳ್‌ (ಕಾದಂಪೂ. ೮೪೮) ; 
ಮುಗಿದೆ ಕಣ್ಗಳ ಪರ್ವುಗೆಯೊಳ್‌ ಮೆಜಕಿದುದವರೆ ತಳ್ತೆಮೆದುಣುಗಲ್‌ 
(ಯಶೋಚ.. ೨-೨೬). ಎವೆದುಖುಗಲ್‌ : ' ಅಂಜನರೇಖಾವಿಳಾಸಮಂ. 
ಪಡೆದುವವಳ ತಳ್ತೆನೆದುಲುಗಲ್‌ (ದಶಕು. ೬-೪೭). “ 

ಎಮೆಯಾಟ, ಎವೆಯಾಟ (ನಾ): ಕಣ್ಣುರೆಪ್ಪೆ ಬಡಿಯುವುದು; 
ಕಣ್ಣುಮುಚ್ಚುವಿಕೆ: ಕಣ್ಣ ಲೀಲೆಗಳಮಿಂಚುಗಳಲ್ಲಿ, ಎಮೆಯಾಟದಲ್ಲಿ 
ಸಾಸಿರನಗೆಗಳಲ್ಲಿ (ಬಿ ಟ್ವ ಅ. ೧೩-೧೫). ಎವೆಯಾಟಿ : ಜಗದ ಜನನ 
ಲಯಂಗಳಿನೆಯಾಟಗಳಲಡಗುವುವಾ ಮಹಾತ್ಮನ ದೃಗುಫಿರೀಕ್ಷೆಯಲಿ 
(ತೊರರಾ. ೬-೫-೨) ; ಸಿಖಲಲೋಕವನೆವೆಯಾಟದೆ ಸೃಜಿಸುವ (ಮೋಹತ. 
೨೯-೧) ; ಎನೆಯಾಟದಿಂದಖಿಳ ಬ್ರಹ್ಮಾಂಡಮಳಿದುದಿಸುವುವು ( ಜೆಬಪು. 
೪೭-೨೮). [ಎಮೆ + ಆಟ] 

ಎಮೆಯಿಕ್ಕು, ಎವೆಯಿಕ್ಕು (ಕ್ರಿ). ರೆಪ್ಸೆಹೊಡೆ, --ಮಿಟುಕಿಸು : 
ಮರುಳ್ಗಳುಂ ಮರುಳ್ಗಳಾಟಮಂ ಪಳಪಳನೆಮೆಯಿಕ್ಕದೆ ನೋಡಿ ಮುಗು 
ಳ್ನಗೆ ನಗುವ ವೀರಭಟರ ಪಂದಲೆಗಳುಂ (ಪಂ ಪಭಾ.'೧೦-೧೧೬-ದ) ; 
ಎಮೆಯಿಕ್ಕದೆ ನೀಡುಂ ನೋಡಿ (ವರ್ಧಪು. ೧೯೭). ಎವೆಯಿಕ್ಕು: 
ಎನೆಯಿಕ್ಕೆದೆ ನೋಡುತಿರ್ದಳೆನ್ನಯ ಮೊಗಮಂ (ಕಾದಂಉ. ೨೮೭) ; 
ಹಸಿಯದುಣ್ಣದ “ಬೆಮರದೆವೆಯಿಕ್ಕ ದಾಗುಳಿಸದುಸುರಿಕ್ಕದ (ಹಿದ್ಧರಾ, 
೧-೩) ; ಎಮೆಯಿಕ್ಕಲ್ಮಜಕಿದುನವಳ ಧವಳಕಟಾಕ್ಷಂ (ಶಮದ. ೨೨೫ 
ಪ್ರಯೋ) ; ಅ ಎಳವರೆಯದ ತರುಣಿಯು ಎವೆಯಿಕ್ಕದೆ ನನ್ನನ್ನೇ ನೋಡು 
ತ್ತಿದ್ದಳು (ಪ್ರಣಸ. ೨). 

ಎಮೆಯಿಕ್ಕದವರ್‌, ಎವೆಯಿಕ್ಕದವರ್‌ - ಕಣ್ಣುರೆಪ್ಪೆ ಹೊಡೆಯ 

ದವರು; ಬಿಡುಗಣ್ಣರು; ದೇವತೆಗಳು: “ಆಮರ್ದುಣಿಸುಗಳ್‌' 
೬ ಎವೆಯಿಕ್ಕದರ್‌ ಜನ್ನ ಗೂಳ ರ್‌... ಈ ೯ ದೇವರ್ಕಳ ಪೆಸರ್‌” 
(ಕಶಸಾ. ೨-೧೯); “ಕನಸಿಲ್ಲದರೆಮೆಯಿಕ್ಕದರನುನಯದಿಂ ಗಾಳಿವಟ್ಟಿ 
ಗರ್‌, *.-ಎನೆ ಡೇವವ್ರಾತ” '(ಕವಕಂ. ೩೨) ;-*.ಎವೆಯಿಕ್ಕದವರೆನಲ್‌ 
ಸುರರಿಂ ಬಳಿವಿಡಿದ ಪೆಸರಕ್ಕು” (ಕಶರ. ೧೬). [ಎಮೆ ೬ ಇಕ್ಕು] 

ಎಮೆಯಿಡು, ಎವೆಯಿಡು (ಕ್ರಿ). - ಎಮೆಯಿಕ್ಕು :: ಎಮೆಯಿಡದೆ 
ನೋಳ್ಪ ನರಯುವತಿ ಸುರಯುವತಿಯವೊಲಾಗೆ (ಪ ದರಾ. a-t1). 
`ಎನೆಯಿಡು : ಎವೆಯಿಟ್ಟು ಕಣ್ಮುಚ್ಚಿದಂತೆ ಮೂಲೋಕಕೆ ಜವೆಯ 
ಮೋಹವ . ಕಲ್ಪಿಸಿದಳು (ಮೋಹತ. ೨೯-೮) ; ಅನಿಮಿಷಾಂಗನೆಯರೀ 
ಕುವರನ ರೂಪಿಗೆ ಮನಸೋತೆವೆಯಿಡೆ ಮಣಕ ದು ಘನಮಾರ್ಗದಳಿ 
ರಾಜಿಪೆರ್‌ (ಕಂನನಿ. ೯-೧೩೬): [ಎನೆ + ಇಡ್ಕು] 


ಎಮೆಯಿರಿ 


ಎಮೆಯಿರಿ (ಕ್ರಿ). ರೆಪ್ಪೆಹೊಡೆ: ಬದ್ಭಭ್ರುಕುಟಯಾಗಿ ಎಮೆಯಿರಿದು 
(ಮಂತ್ರಶ. ೧೬-೩); ನೋಡುವಮೆಂದು ಎಮೆಯಿರಿದೆನಾಹ (ಸಂಸಪ. 
೩೫-೬). [ಎಮೆ + ಇದ್ದಿ (ಆ ಇಟಕ್ಕಿ)) 
ಎಮೆವೊಣಕೆ (ನಾ). ಕಣ್ಣುರೆಪ್ಪೆಯ ಭಾರ, ಹೊರೆ: ಕಡಲ್ವರಿವ 
ಕಣ್ಣೀರಪೂರದೊಳ್ಳುಲುಗಿದೆಮೆವೊಣಕ ಯನಾನಲಾಜದಳವಟೀದ ಕಣ್ಗಳಿಂ 
ಕರುಣರಸಮನೆ ರೂಪುಗೊಳಿಸಿ ತೋಜುವಂತಿರೆ (ವರ್ಧಪು. ೯-೬೬ ವ). 
[ಎನೆ + ಫೊ!) 
ಎಮ್ಮ "ಆನ್ಕ್‌' ಪರಾ. 
ಮ್ಮ್ಮ (ನಾ). ಒಬ್ಬಾತನ ಹೆಸರು: ನಿಣುನುಂಗಲದೆ ಎನ್ಮು ತೊಟು 
ಕೊಳೆವ ತೊಳ್ಳಟ್ಟಿ ಕಡೆಯಂ ಪಲರನಾನ್ತಿಆಿದು ಸತ್ತು ಸಗ್ಗಮೇರ್ದರ್‌ 
(ಎಕ. ೫, ಶಿಡ್ಲಘ. ೩೯-೩ ; 900). [2] 
ಎಮ್ಮತು "ಎನತ್ತು? ಪರಾ. 
ಎಮ್ಮದು "ಎನತ್ತು' ಪರಾ 
ಎಮ್ಮು (ಕ್ರಿ). ನೆಮ್ಮು; ನಂಬು. 
ಎಮ್ಮಿಕೊಳ್‌ - ನಂಬಿಕೊಳ್ಳು ; ನೆಚ್ಚು : ಸುಮ್ಮಸಿರಬೇಡಿತ್ತ. ಬಾ 
ಸುರಕೆಮ್ಮಿಕೊಂಡಿಹ ಸುಧೆ ಗೆ ಮಿಕ್ಕಹುದುಮ್ಮಳಿಸದಿರುಯೆಮ್ಮಮಾತಿನ 
ಸೊಮ್ಮನಾದರು ನೀ ಪರೀಕ್ಷಿಸೂ (ಕರ್ಣಾಕಾ. ೨೬). [೮ ನೆಮ್ಮು?] 
ಎಮ್ಮುತು "ಎನತ್ತು? ಪರಾ. 
ಎಮ್ಮೂರ್‌ (ನಾ). ಒಂದು ಊರಿನ ಹೆಸರು: ವಾಣರಸರ್‌ ಕೆನ್ನಟಿಗ 
ಪೆರ್ಗ್ಗಂಗಂ ಅವರ ಮಗಂ ದೇವೆಯನಂ ಬೆಸಗೊ[ಳೆ] ಎಮ್ಮೂರ 
ಮಿನುಕಿ ಎಡೆಯೊಳ್ತಾಗಿ (ಸೌಇಇ. 1-1, ೪-೮; 9ನೆಯ ಶತ) ; 
ಎಮ್ಮೂರ ಬಿಡ್ಡೂರ್‌ ಅಟಾವಿನೊಳ್‌" (ಮೈ ಆರಿ. ೧೯೨೪; ೯೫-೫ ; 1020). 
(ಎಮ್ಮ? * ಊರ್‌] 
ಎಮ್ಮೆ "ಎರ್ಮೆ? ನೋ. 
ಎಮ್ಮೆಗುಂಡು "ಎರ್ಮೆಗುಂಡು? ನೋ. 
ಎಮ್ಮೆಗೊಬ್ಬು (ನಾ). ೧. ಎಮ್ಮೆಯ ಕೊಬ್ಬು. ೨, ಅತಿಶಯವಾದ 
ಕೊಬ್ಬು ; ಸಕ್ಕು; ಮದ: ಈ ನಿನ್ನ ತೊಂಡು ಬಳೆದಿರುವ ಎಮ್ಮೆ 
ಗೊಬ್ಬಿನ. ಇಪ್ಪತ್ತು ವರುಷಗಳ ಶರೀರ ಸೌಭಾಗ್ಯ ಕ್ಕೆ (ಮಂತ್ರಶ. ೫೯-೨). 
[ಎಮ್ಮೆ (ಆ ಎರ್ಮೆ) + ಕೊಬ್ಬು (ಇ "ಕೊರ್ವು)] 
ಎಮ್ಮೆಚೇಳು "ಎ "ಬು? ನೋ. 
ಎಮ್ಮೆ ಚೀಟು, ಕ್ತ ಎಮ್ಮೆದೇಳು (ನಾ). ದೊಡ್ಡ ಚೇಳು ; 
ನುಂಡರಗಸ್ಟೆ : 4 ಕರ್ಣಜಳೂಕ - ಎಮ್ಮೆಚೇಟು” (ಓ ಸಧಿ. ೨೬). 
ಎಮ್ಮೆ ಚೇಳು : ಕುಂಡುರುಜ, ರಕ್ತಪುಚ್ಛ, ಎಮ್ಮೆಚೇಳು, ಶುಕ್ಲ ಕೀಟ 
ಎಂದು ಚೇಳುಗಳು ನಾಲ್ಕುತೆಆ (ವೈದ್ಯ ಸಾ. 11, ಚ) ಎಮೆ ್ಮದೇಳು : 
ಒಆಲೆತೇಳು' ಎಮ್ಮೆದೇಳು ಇಂದ್ರಗೋಪ ಹೇನು ಕಗುಣಿ... ಮೊದ 
ಲಾದತೀಂದ್ರಿಯಂಗಳಾಗಿ ಪುಟ್ಟ (ಪಸಾರ. ೪೮೯-೭೬). - 
[ಎಮ್ಮೆ (ಆ. ಎರ್ಮೆ) + ಚೀಟು (ಆ ತೇಲ್‌] 
ಎಮ್ಮೆತಪ್ಪರೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು; (ಮೈಇಗಿ. 
೭೬-೧೫೬೨) [ನಮ್ಮೆ (ಆ. ಎರ್ಮೆ) + ತಪ್ಪರೈ* ಹುಲ್ಲು (೮ ಫುಲ್‌)] 
ಎಮ್ಮೆ ತಮ್ಮ (ನಾ). ೧. ಕೋಣ. ೨. (ಆಲಂ) “ಮೂರ್ತ; ಹೆಡ್ಡ; 
ದಡ್ಡ ” (ಜಾನಕೋ. ೨೫). "ಎಮ್ಮೆತಮ್ಮಣ್ಣ' ಪಠಾ. 
[ಎಮ್ಮೆ (ಆ ಎರ್ಮೆ) ೬ ತಮ್ಮ] 
ಎಮ್ಮೆತಮ್ಮಣ್ಣ (ನಾ). - ಎಮ್ಮೆತಮ್ಮ ೨: ಅವನೊಬ್ಬ ಶುದ್ಧ ಎಮ್ಮೆ 
ತಮ್ಮಣ್ಣ (ರೂಢಿ). [ಎಮ್ಮೆತಮ್ಮ + ಅಣ್ಣ) 
ಎಮ್ಮೈದಾಂಡಿಗೆ (ನಾ). ಮೈಮೇಲೆ ಚುಕ್ಕಿಗಳಿರುವ ಬಾತು (ಕ). 
[ಎನ್ನು (೮ ಎರ್ಮೆ) + ದಾಂಡಿಗ] 


೧೦೮೬ 


ಟಾ 


ಅ 
ಐ 


ನಯ್ತರ್‌ 


ಎಮ್ಮೆದೇಳು "ಎಮ್ಮೆಚೇಟು ನೋ. 

ಎನ್ನೆ! ಬಳ್ಳಿ "ಎಮ್ಮೆವಳ್ಳಿ' ನೋ. 

ಎಮ್ಮೆ ಜಾರು (ನಾ). ನ್ಮಯ ಚರ್ಮದಿಂದ ಮಾಡಿದ ಬಾರು 
ಕೋಲು, ಚಾವಟಿ ; ನಿನ್ನ ಸ್ತ್ರೀಚಪಳತೆಯು ಸೈರಿಸದೆ ಅರ್ಪವರ 
ಚುಬುಕಿನ ಎಮ್ಮೆಬಾರಿನ ಪರಮಸೇನೆಗೆ ನಿನ್ನನ್ನು... ಎಳೆದೊಯ್ಕು 
ತ್ತಿದೆ (ಬೆಟ್ಟಿ ಅ. ೨೧-೧). [ನಮ್ಮೆ (ಆ ಎರ್ಮೆ) + ಬಾರ್ಯು] 

ಎಮ್ಮೆಮುರುಕೆಲುಗಿಡ- (ನಾ). ಒಂದು ಬಗೆಯ ಗಿಡ: (ನೈಇಗ. 
೧೪-೨೬೧). 

[ಎಮ್ಮೆ (ಆ. ಎರ್ಮೆ) + ಮುರುಕಲು * ಗಿಡ (ಆ ಗಿಡು)] 

ಎಮ್ಮೆವಳ್ಳಿ, ಎಮ್ಮೆಬಳ್ಳಿ (ನಾ). ಒಂದು ಜಾತಿಯ ಬಳ್ಳಿ :*ಅವಂತೀ- 

ಸ ಎಮ್ಮೆವಳ್ಳಿ* (ಓಷಧಿ. ೩). ಎವೆ ಬಳ್ಳಿ: (ನ್ನ 0೧೯-೧೪೪). 
[ಎನ್ನು (ಆ ಎರ್ಮೆ) ಣೆ ಬಳ್ಳ). 

ಮೈವೋರಿ "ಎರ್ಮೆವೋರಿ ' ನೋ. 

ಎಯ್‌, ಎಯ್ಯಿ (ನಾ). ಮುಳ್ಳುಹಂದಿ: “ಶಲಲಃ, ಶಲ್ಕಕ।, ಶ್ವಾವಿತ್‌, 
ಈ ಎಭರ್‌” (ಹಲಾಯು. ಮ ಮೆಯ್ಮೆಯ್ಕ ಟೂ ಗೆ ಎಚ್ಛೊ ( 


* ಡಿಸಿ ಆಕಯ್ಯಂ ಗೆಲ್ಲು ತಾನುಂ ಪಲವುಂ ಎ[]ಸುವೆತ್ತ ಎಯೊ ದೆದಪ್ಪಿ 


ದಪ್ಪೊ ಲೃಣೆಸಂಜರದೊಳೆಲಗಿ ಭೀ ಸ್ಮ್ಮನ್ವಿ ಟನೆ (ಎಕ. ೪೫17, ಲ 
೧೦-೮; ಯ), ಅಡಂಗಿ ಪಠಿವ ಪುಲಿಗಳುಮಂ ಸೋಂಕಿ ಪರಿವೆಯ್ಗ್ಸ 
- ಳುಮಂ (ಪಂಪಭಾ. ೫-೪೮ ವ); ರೋಭಿಯೆಯ್ಮಾಗಿಯುಂ ಮಹಾಲೋಭಿ 
ಚಮರೀಮೃಗವಾಗಿಯುಂ.. | ಪುಟ್ಟ (ಧರ್ಮಾಮೃ. ೬-೧೮೮); ಮಾನಾ 
ದುಡೆಯ್ಯಮೃಗಂ (ಯಶೊ ಚ. ೩-೪೬); ಕಡುಮುಳಿದೆಯ್‌ ಹಿಡಿದೆ 
.. ಸುಡುವುದದಂ ಗೇರತುಪ್ಪದಿಂ ಉಾದುದಚಿಂ (ಖಮದ. ೧೩-೮೦). 
: (ಕಿ) 
ಬ ಮುಳ್ಳು ಎ ಮುಳ್ಳು ಹಂದಿಯ ಮುಳ್ಳು : *ಶಲಲಂ, ಶಲಂ- 
ಈ ೨ ಎಯ್ಯ ಮುಳ್ಳು 33 ಡು ೩೯-೮೦).; 'ಎಯ್ಕ ಮುಳ್ಳ ನಕ 
(ಖಮದ. ೨-೧೨೯ ವ). 
(ದೇ. | ತಮಿ. ಎಯ್‌; ಮಲ. ಎಯ್ಮ ; ತುಳು. ಎಯ್ಯಿಪಂಜಿ ; 
ತೆಲು. ಏದು; ಕೋಲಾ. ನಾಯ್ಕಿ. ಸೇದ್‌] 
ಎಯಿತರ್‌ "ಎಯ್ದರ್‌? ನೋ.. 


50, ಎಯಿದು "ಎಯ್ದು' ನೋ. 


45 


ಎಯ್ತರ್‌, ಆಯ್ತರ್‌, ಎಯಿತರ್‌, ಐತರ್‌ (ಕ್ರಿ). ಬರು; ಸಮಾ 
ಏಸು; ಬಂದು ಸೇರು: “ಎಯ್ತರ್‌ (ಎಯ್‌ 4 ತರ್‌) - ಸಮಾಪಾ 
ಗೆಮನೇ ” (ಶಮಧಾ) ; ಜನಂ ಕೂಡೆ ಕವ್ವರೆಗೊಂಡೆಯ್ತರೆ ನೋಡಲೆಂದು 
ಪರಿದರ್‌ (ಅದಿಪು. ೧೧-೨೨); ತನಗೆ ಸುಖೋದಯಮಾದೊಡೆ ಧನಧಾನ್ಯ 
ಪರಿಗ್ರಹಂಗಳೆಯ್ತರುತಿರ್ಕುಂ (ಸಮಪ. ೫-೬೮) ; ಜಿನನಿರ್ದುದ್ಯಾನವನ 
ಕೈಯ್ತ್ಯಂದಂ ಮಾನಧಸಂ (ಪಷ್ಪಪು. ೯-೧); ಹಿಂದೆ ಮುಂದಿ ಕ್ಕ ಲದೆ 
ನಾರೀವೃಂದಮೆಯ್ತರೆ (ಸಂಭಪ. ೨೦-೧೪); ಸತಿಯರಾನೆಂದದಿಂದ 
ಲೆಯ್ತಂದರಾಕೆಯ ಕೂಡೆ (ಭಾವಚಂ. ೪-೨೨). ಅ ಯ್ತ ರ್‌: (8). 
ಎಯಿತರ್‌: ಬಿರು:ದಂ ಮಾಣ್ಟುದಿಂಮಾಣ್ಬುದೆಯಿತಂಜರಸಂಕಂ 
ಗೊಂದಪಂ ಕೊಂದಪೆಂ (ಎಕ. ೪೭11, ಸಾಗರ. ೧೦೯-೨೩ ; 1042); 
ಮೇಳದ ಕೆಳೆಯರೊಡನೆಯಿತಂದು (ಸಾಳ್ವ ಭಾ. ೭-೨೨). ಜತರ್‌: 
ಭರತನಂ ನೋಡಲೈತಂದಳೊರ್ವಳ್‌ (ಆದಿಪು. ೧೧-೧೬) ; ಅನುಮಾನಂ 
ಬಡೆ ರಾಮನಗ್ನಿ ಯೊಳಪೊಳ್ಳಾ ಸೀತೆ ತಾನೈತರಲ್‌ (ಸೋಮೇಶ. ೮೯); 
ವಿಲಾಸವಡೆದೈತರುಶಿರ್ಪ [ಪಾಠಾಂ. ಪ್ಪ] ಭೂತಳ ಪತಿಯ (ಹಚಳಾ. 
೧೪-೨೩) ; ಕೈಲಾಸ ನಾಕಗಳ ಬಾಳ್ಕೆಗಳು ನನಗೆ ಬೇಸರ ಹಿಡಿಸಿದ್ದುವೆಂದು 
: ಆದುದರಿಂದಲೇ ನಾನು ಇಳೆಗೆ ಐತಂದಿದ್ದೆ (ಧೂಮಮ. ೩೧). [?) 


ಎಯ್ತರವು 


ಎಯ್ತರವು, ಅಯ್ದರವು, ಐತರವು (ನಾ). ಬರುವಿಕೆ ; ಬರವು: ಬಿಸಿ | 
ಲಿಂದಂ ಬಿಜುಗಾಳಿಯೆಯ್ತರವಿನಿಂದಂ ಧೂಳಿಯಿಂದಂ ಕರಂ ಮಸುಳ್ಹತ್ತಂ 
ಗದ ಕಾಂತಿ (ಮುಹಾನೇ. ೪-೧೯). ಆಯ್ತ ರವು : ಐತರವು : ಕಾಮಾಕ್ಷಿ 
ಸಿದ್ಧನೈತರವ ಕಾದಿಹಳು (ನವರಾ. ೪, ೩೪). [ಎಯ್ತರ್‌ + -ವ್ಯ] 


೧೦೮೬ 


ಎಯ್ದಿಸು, ಅಯ್ದಿಸು, ಐದಿಸು (ಕ್ರಿ). ಸೇರುವಂತೆ ಮಾಡು; | 5 


ಮುಟ್ಟಿಸು; ಉಂಟುಮಾಡು: ಬಕಾಸುರನ ಮಗನಳಂಭೂಸನರ್ಜು | 
ನನ ಮಗನಿಳಾವಂತನನಂತಕಲೋಕಮನೆಯ್ದಿ ಸುವುದುಂ (ಸಂಸಭಾ. 
೧೧-೬ ವ); ಎನ್ನ ಮನೋರಥಕ್ಕೆ ಪರಿಪೂರ್ತಿಯನೆಯ್ದಿಸೆ (ಕಾದಂಪೂ. 
೪೪೭); ಪಂಚಮಗತಿಯನೆಯ್ದಿಸುವೆನೆಂಬ ಸಮಕಟ್ಟ ೦ದೆ (ಧರ್ಮಾಮೃ. 
೭-೧೨೭) ; ಉಂಬನೊಬ್ಬನೆ ಪಕ | ಫಲಗಳನಿಂಬುಗೆಟ್ಟಿ ಯಿ _ಸುವರಗಣಿತ | 
(ಪ್ರಭುಲೀ. ೨೩-೨೭). ಆಯ್ದಿ ಸು; ಎಮ್ಮ ಕೌತುಕವಾಗಿ ಮರ್ತ್ಮವನಿ 
ಮ್ಮಡಿಸಿ ಪಾವನವನಯ್ದಿಸು ಜಾ ಎಯ್ದಿಸು] ಜಮ್ಮು ನೀ! 
ಬಸವನೆಂಬಭಿಧಾನದಿಂದೆನಲು (ಬ ಸಪು. ೨-೩೯). ಬದಿಸು: ಆ ಶಿಸ್ಕನ 
ನಿಜದಾದಿಯನೈದಿಸುವನೀಗ ಜ್ಞಾನಗುರು (ಮಹಾದೇ.. ೪-೧); ಸನ್ನೆರಡು 
ವತ್ಸರಮಿದುನ್ನತ ಗುಗ್ಗುಳದ ಸೇವೆಯಾಯ್ತ ಪವರ್ಗಕ್ಕಿನ್ನೆನ್ನನೈದಿಸೆನಲ್‌ 
(ಉದ್ಭಟ. ೧೧-೭೦); ಸರ್ವಲೋಕಂಗಳಂ ನಿಲಯವೈದಿಸುವ (ಭಾವಚಿಂ. 
೩-೪); ಸಿಕ್ಕದಿರಿ ದಕ್ಷನಿಕ್ಕುವ ಬಲಿಗೆ ನೀವೆಂದು ತಪಕೈದಿಸಿದನವರನು 


(ಚಿಬಪು. ೧೪-೩). [ಎಯ್ದು + -ಇಸ್ಕು] 
ಎಯ್ಮು, ಅಯ್ದು, ಎಯಿದು, ಐದ್ಭು (ಕ್ರಿ). ೧. ಬರು; ಸೇರು; 


ಸಮಾಹಿಸು; ಮುಟ್ಟು: ಬಗೆಡೆಡೆಯನೆಯ್ಯ ಬಗೆದ ಬಗೆಯಂ ಬಗೆದಂತೆ 
ತೀರ್ಚಿ ಪೋಪ ಜೋಡೆಯರಂ ಕಂಡು (ಸಂಪಭಾ. ೪-೮೧ ವ); ಪೊನ್ನೆಂಬ 
` ಪೆಸಕೊಳಾ ಕರ್ಬೊನ್ನು 0 ಕಿಸುಪೊನ್ನುಮೆಯ್ದ ಲಾರ್ಕುಮೆ (ಸಮಪ. 
೧-೧೨೯); ಸುಳಿದಾ ಹೊಮ್ಮಿಗವೆಯ್ದೆ ಸೀತೆಯ ಖಳಂ ಕೊಂಡೊಯ್ದು 
ತಾಂ ಬಾಳ್ಮನೇ (ಸೋಮೇಶ. ೪೨); ಓರ್ವ ಮಹಾತ್ಮ ಬಂದೀ ತರುಣ 
ನನು ಕೊಂಡೊಯ್ದು ಸಲಹುವನು... ಆತನೆಯ್ದುತ್ತಿರಲು ಬೇಡನ 
ಬೇಡ (ಜೀನಂಚ. ೫-೩೩). ೨. ಪಡೆ; ಹೊಂದು : ಸಮಾಧಿ ನೆಜಕಿದೊನ್‌ 
ನೋನ್ತೈ ಯ್ಹಿದೊರ್ಸ್ಸಿದ್ಧಿಯಾನ್‌ (ಎಕ. 11, ೨೨-೪; 700); ಪಿರಿದ ಪ್ಪ 
ಸಂತಸಮನೆಯ್ದಿ (ಕಬ್ಬಿಕಾ. ೩೨೧). ಆಯ್ಕೆ, : ೧. ಮಹಾಜ್ಞಾನವಪ್ಪ 
ಅಣಿವು ನಾನಾ ವಿಷಯಂಗಳಲ್ಲಿ ನೆನೆದು ಉಗಿದು ಹಾವಸೆಯಾಗಿತ್ತು... 
ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಯ್ಲಿತ್ತು (ಮೋಳಿಮಾ. ೫-೧೭); 
ಮತ್ತೇಭ ಭೂವರದಿಂದುಂಣ್ಮುವ ರಕ್ತ ವಾಹಿನಿಯುಮಂ ಕಣ್ಣಯ್ದಿ (ಎಕ. 
೫೪1, ಚಿಕ್ಕನಾ. ೯೮-೪೩; 1169). ಎಯಿದು : ಚಂಪಾನಗರಮನೆಯಿದಿ 
ದರಲ್ಲಿ (ಸುಕುಮಾ. ೪-೩೬ ವ); ಲಿಂಗಣ ತಂನ ಹೆಂಡತಿ ನಿರುಗಾಯಿಸಹ 
ಕಯಿಲಾಸಕ್ಕೆ ಎಯಿದಿದರು (ಎಕ. ೪1] (5), ` ಶಿಕಾರಿ, ೩೫೨-೫; 17ನೆಯ 
ಶತ). ಐದು : ೧, ನಾಕಡಿಯನೈದುವುದು ಲೋಕದ ಕಡೆಯನೇೇ 
ಕಾಣದು (ಬಸವ. ೮೫೬); ನೀವೇಳನೆಯ ಭವದಲಿ ಬಂಧುತನದಲಿ 
ನಮ್ಮನೈದು [ಪಾಠಾಂ. ಸೇರು]ವುದು (ತೊರರಾ. ೧-೮-೨೦). ಪಿ. ಆತಂ 
ಕೀಲನುರ್ಚಿದ.ಕೋಡಗನಂತೆ ಕೇಡನೈದುವಂ (ಪಂಚತಂ, ೨೯-೧೧) ; 
ಸದ್ಭಕ್ತರಿಗೆ ಉಳ್ಳುದೆಲ್ಲವ ಕೊಟ್ಟು ಐದರೇ (ಸಮಾವ. ೬); ಎಣಿಸಲ್‌ 
ಕಾಲೋಚಿತಕ್ಕೈದಿದಾ ತೃಣವೇ ಪರ್ವತವಲ್ಲವೇ (ಸೋಮೇಶ. ೧೬). 
ಎಯ್ದಿ ಕೊಳ್‌ - ಸೇರಿಕೊಳ್ಳು ; ಸಮಿಾಸಿಸು : ನಡೆವ ನುಡಿವಾಹಾ 
ರಂಗೊಳ್ಳೆ ಯ್ಹಿ ಕೊಳ್ವಿಡುವಯ್ದು ಮೊಳ್ನಡಕಮೆ. ಸಮಿತ್ಯಾಖ್ಯಂ (ಶಾಂತಿಪು. 
೬-೫೨). ಎಯ್ದಿವರ, ಎಯ್ದೆವರ್‌.. ಐದಿವರ್‌, ಐಜಿವರ್‌ ೨ ಬಂದು 
ಸೇರು; ಸಮಾವಿಸು: ಬರೆ ಗರ್ಭಕ್ಕರಿವಸ್ತು ವಾಹನಚಯಂ 
ಕಯ್ದೆಯ್ದೆ ವಂದತ್ತು (ಗದಾಯು. ೧-೧೨); ಉತ್ತಮ ವೈರಾಗ್ಯದ ಪೆರ್ಚು 
ಗೆಯಂ ತಡೆಯದೆ ಸೆಟ್ಟಿಯನೆಯ್ಲೆವಂದು (ಧರ್ಮಾಮೃ. ೨-೧೪೫) ; 


10 


15 


20]: 


28 


ಎಯ್ದಂದಿ 


ಆ ಖಟ್ವಾಂಗಿಯೆಂಬ ತರಂಗಿಣಿ ತೀರಮನಿಸಿತಾನುಮೆಯ್ದಿವರ್ಪಲ್ಲಿ 
(ಜಗವಿ, ಊ ವ); ಸೇನೆನೆರ ಸೈ ದಿವಂದು (ರಾಮಾಶ್ವ. ೧೫೪-೭); 
ಧೈರ್ಯಮಂ ಪತ್ತುವಿಟ್ಟು ಅತಿಪ್ರಲಾಪಂಗೆಯ್ವ ಲಲಿತಾಂಗದೇವನಂ 
ಸಾಮಾನಿಕದೇವರೈದೆವಂದ (ಅದಿಪು. ೩-೫ ವ); ಎಯ್ದೆಪೋಗು 
- ಜತೆಗೆಹೋಗು ; ಹೊಂದಿಕೊಂಡುಹೋಗು : ಚಂದ್ರಾಪೀಡನುಮೊ 
ಡನೆಯ್ದೆ ಪೋಗಿ ತಾಯ ಮನೆ ಯೊಳ್‌ ಮಜ್ಜನಭೋಜನಾದಿ ದಿನಸ 
ವ್ಮಾಪಾರಮಂ ಮಾಡಿ (ಕಾದಂಉ. ೪೯೯). ಎಯ್ದೆ ಪಡು - ಪಡಿ; 
ಹೊಂದು; ಸೇರು: ಜೇವದಣ್ಣದಿನ್ದೆಜಿವೆಪ್ಪಡುವೋರುವುಪ್ಪಾರ್‌ ರಾಜ 
ದಣ್ಣಮುಮೆಯ್ದೆ ಪ್ಪಡುವಾರ್‌ (ಎಕ. ೪1, ಕೊಪ್ಪ. ೩೮-೧೩ ; 675). 
[ದೇ. ॥ ತಮಿ. ಮಲ. ಎಯ್ದು; ತುಳು. ಕೊಡ. ಎತ್ತ್‌ ; ತೆಲು. 
bg ಕೋಲಾ. ಎಂದ್‌; ಪರ್ಜಿ. ಏದ್‌] 
ಯೆ “ಅಯ್ದೈ ಐಡೆ, (ಅ). ಚೆನ್ನಾಗಿ; ಪೂರ್ತಿಯಾಗಿ ; ವಿಶೇಷ 
i ಅತಿಶಯವಾಗಿ: *ಫೆಂಪೆಯ್ದೆ ನಾಡೆ ಕೆನ್ನಂ ಸೊಂಪಂದಮ 
ಳುಂಬ ಪೆರ್ಚುಗೆ? (ಕವಿಕಂ ೧೧೯) ; ಜಗತೀಚಕ್ರದೊಳೆಯ್ದೆ ವರ್ತಿಸಿದ 
(ಎಇ, 20121, ೩೨೯-೧; 929); ಆಸನ್ನಭವ್ಯನೆಂದೆಯ್ದೆ ಮುನೀಂದ್ರ 
-ದಿವ್ಯಮತದಿಂ ನಿಶ್ಚೈಸಿದೆಂ (ಆದಿ ಪು. ೨-೪೮); ಸಿದ್ಧರಾಮನ ಚರಿತ್ರವ 
ನೆಯ್ದೆ ಪೊಗಳಲಾನೆನಿತಅವನು (ಸಿದ್ಧರಾ. ೧-೬); ಎಯ್ದೆ ಹಗೆಯಲಿ 
ಹೂಣಿ ಹೊಗದಿರು ಮೈದೆಗೆದು ಕಾಡುವುದು (ಕುವ್ಯಾದ್ರೋ. ೪-೪೪). 
ಅಯ್ಕೆ, : (6). ಇದ್ದೆ: *ಸೆರ್ಚುಗೆಯೊಳ್ಳೆದೆ? (ಕಶರ. ೧೭); 
ಭೋರೆಂದೋರಂದದೆ ಭುವನಮೈದೆ ಘೂರ್ಣಿಸಿದುದದೆತ್ತಂ -ರಾಜಪುತ್ರ 
ಜನನೋತ್ಸವದೊಳ್‌ (ಕಾದಂಪೂ. ೪೧೧); ಮೇಲೊಡ್ಡಿದುದ್ಬೆದೆ ಬಂದೆ 
ಮಾರ್ಪಡೆಯೆನಿತುಂ (ಕಬ್ಬಿಕಾ. ೨೫೮). [ಎಯ್ದು + -ಎ್ಯ) 
ಎಯ್ಕೈ "ಅಯ್ಕೆ' ಫೋ. 
ಎಯ್ದೆತನ " ಅಯ್ದೆತನ' ನೋ. 
ಎಯ್ಮುಳ್ಳು (ನಾ). ಎಯ್ಯಮೃಗದ ಮುಳ್ಳು; ಮುಳ್ಳುಹೆಂದಿಯ 
ಮುಳ್ಳು: ಉಳ್ಳಿ ಸಿತಂ ವ್ಕೋಷಂ ಪಯವೊಳ್ಳಿ ದುದೆನಿಸಿರ್ದ ಬಂಜೆ ಮಡು 
ವಾಗಲಿವಂ ಕೊಳ್ಳು ತಿಲತೈಲಗೂಡೆಯ್ಮುಳ್ಳುಗಳಾ ಗರಳಮಂ ಕರಂ ಪರಿ 
ಹರಿಕುಂ ( ಖಮದ. ೨-೧೩೦). [4 ಎಯ್‌ + ಮುಳ್ಳು (ಆ ಮುಳ್ಳ್‌)] 
ಎಯ್ಯ ಪಂದಿ "ಎಯ್ವಂದಿ' ನೋ. 
ಎಯ್ಯ ಮಿಗ (ನಾ). ಮುಳ್ಳುಹಂದಿ: ಸರಿ ಶಶಕಂ ವೃಕೆಂ ಸರಟಿನೆಯ್ಯ 
ಬಟ ಮರೆವಿಂಡು (ಗಿರಿಕ. ೧-೭೩); ವಿಂಧನಗದೊಳಾ ನಾಯ್‌ 
ಪಾನಾಯ್ತಾ ನವಿಳೆಯೆಯ್ಯಮಿಗ [ಪಾಕಾಂ ಮೃಗ] ಮಾಯ್ತಾಯೆಯ್‌ 
ಪಾವಂ ಪಗೆ ಮಿಗೆ ತಿಂದುದು (ಯಶೋಚ. ೩-೪೫); ಬತ್ತಳಿಕೆ ಬಂ 
ದಾಯ್ತು ಮೇಣೆಯ್ಯಮಿಗಮಾಯ್ತು ಶತ್ರುತನು' (ಶ್ರೀರಾಮಾ. 
೬೮೭-೨೫೩). [ಆ ಎಯ್‌ + ಮಿಗ] 
ಎಯ್ಯಮೃಗ (ನಾ). - ಎಯ್ಯುಮಿಗೆ: “ಶಲಲಿ ಶಲ್ಮಕನೆಯ್ಶಮೃಗ 
ಮಕ್ಳು? (ಮಂಗರಾ, ೪೯-೧೨); ಮಾನಾದುದೆಯ್ಕ ಮೃಗಂ (ಯಶೋಡ. 
೩-೪೬); ಮೊಲನೆಯ್ಯಮಮೃಗಮಾನೆ .. . ಜವಾದಿಯ ಬೆಕ್ಕುಗಳಫಿರದೆ 
ಓಡಿದು, ಜಡಿದರ್‌ (ಚೆಬಪು. ೫೩-೩೦). [£ ಎಯ್‌ + ಮೃಗ] 
ಎಯ್ಕಿ "ಎಯ್‌ ನೋ. 
ಎಯ್ತಂದಿ, ಎಯ್ಯಪಂದಿ (ನಾ). - ಎಯ್ಯಮಿಗ : ಎರಲೆಯೆಯ್ದಂದಿ 
ಸಾರಗ ಸರ್ಪ ಮೊಲ ಮುಂಗುಲಿಗಳಿಂದೆಸೆದುದಾ ವಿವಿನ.(ಕುರಾಸಾಂ. 
೨೭-೬೩): ಎಯ್ಯಪಂದಿ: ರಕ್ಷಣಾರ್ಥಂ ಬಾಲಕ್ವೀಲಿಯಂತಿರ್ಪ ಎಯ್ಕ 
ಪಂದಿಗಳಿಂ. (ದಶಕು. ೪೭೧ ವ). 
[ಎಯ್‌ + ಪಂದ್ಮಿ. / ತಮಿ, ಎಯ್‌ಪ್ಪನ್ನಿ; ಮಲ. ಎಯನ್ನುನ್ನಿ 
ಕೊಡ. -ಎಪ್ಪಂದಿ ; ತುಳು, ಎಯಿಪಂಜಿ; ತೆಲು. ಏಡುಪಂದಿ) 


ಎರೆ 


ಎರ (ನಾ). ಒಂದು ಬಗೆಯ ಮರ; ಎಲಚಿಮರ : ಸಿರಿಸಂ ಸೀರೆ 
ಬೆಳಲ್ಲವಂಗಮೆಲವಂ ಬಳ್ಳಾಲೆರೆಂ ಬಿಕ್ಕೆ (ಕಾವ್ಯಸಾ. ೧೦೪೦ ಶೂದ್ರಕ); 
ಎರನುಂ ಮುತ್ತ ಮುಮೊಡಬೆಳೆದಿರೆ (ಲೋ ಕೊಸ. ೫-೧೯); ಕನ್ಮುರ 
ನಾಲಂ ಜಾಲ ಟೇಲಂ ಬಿಳಿಲರಳಿಯೆರಂ ಕಕ್ಕೆ (ಗಿರಿಕ.೧-೭೨); ಕಾರಾಚ 
ಮಾಚಂ. ಪುಲಿಂಗಿಲೆರಂ ಗುರ್ಗಳನಮತ್ತಿ ಮತ್ತಿ ಮಧುಕಂ (ರಾಜಶೇ. 
೫-೫೬). 


[7] 
ಎರಂಕೆ "ಎಅಂಕೆ? ನೋ. 
ಎರಂಗುಡು (ಕ್ರಿ). ಸಾಲಕೊಡು : ಬೇಡದ ಕಾಡೊಳೆ ಮಟ್‌ಕೊಂಡುದೆಲ 
ಕುಳಿಗೊಳ್ವಂಗೆರಂಗೊಟ್ಟಂತಾಯ್ತು ಕವರು ಕತ್ತಿಗೆ ಕಡಿತಂ ಬಂದಂ 
ತಾಯ್ತು (ಅರ್ಧನೇ. ೬-೭೦ ವ), [4 ಎರವು * ಕುಡು (ಆ ಕೊಡು)] 
ಎರಂಬರಗೆ (ನಾ). ಒಂದು: ಊರಿನ ಹೆಸರು: ಎರಂಬರಗೆಯ 
ನೆಲೆವೀಡಿನೊಳ್‌ ಸುಖಸಂಕಥಾ ವಿನೋದದಿಂ ರಾಜ್ಮಂಗೆಯ್ಯುತ್ತಿಕೆ 
948) ; ಹಾನುಗಲ್‌ ಲೋ ಕಿಗುಂದಿ 
ಕುಮ್ಮಟಿ ಎರಂಬರಗೆಯೊಳಾದ ಸಮಸ್ತದೇಶ (ಎಕ. 11, ೩೩೫-೨೩; 


(ಸೌಇಇ. XI-ii, ೧೧೯-೩; 


1195); ಶ್ರೀಮದ್ರಾಜಧಾನಿ ಪಟ್ಟಮೆರಮ್ಪರಗೆಯ ಕುಳಾಗ್ರಿ ಸೇನಬೋನ 
ಆಚಣ್ಣ ಮ ೬೩-೧೧-೩ 5 12ನೆಯ ಶತ). ಔ ಈಗಿನ "ಎಲಬುರ್ಗಿಗೆ 
ಹಿಂಜಿ. ಇದ್ದ ಹೆಸರು. (7) 

ಎರಕ, "ಎಅಕ,?-ನೋ. 


ಎರಕ್ಕ (ನಾ). ಕಾಯಿಸಿದ ಲೋಹಾದಿಗಳ ದ್ರವವನ್ನು ಅಚ್ಚಿಗೆ ಎರೆ 
ಯುವಿಕೆ; ಹಾಗೆ ಎರೆದ ಅಚ್ಚು : ಎರಕಕ್ಕೆ ಬಿಟ್ಟ ಕರುವಿನಂತೆ 
ಮಜುಗುತ್ತುಂ [ಇರ್ದು] (ಧರ್ಮಾಮೃ. ೧-೧೬೨); ಕರಸ್ಥಲದ ಜ್ಯೋತಿ 
ಯದು ಕರುವಿಟ್ಟಿ ರಕವದು (ದೇದಾವ. ೧೦೩-೧೭); ತಾವರೆಯ ಮಿತ್ರನ 
ಕರುವಿನೆರಕದಲೆರೆಸಿದಂತಿಕೆ ತೊಳ ತೊಳಗಿ ಬೆಳಗುವ ತನುಚ್ಛವಿಯ 
(ಸಂಭಪ. ೧೪-೩೩) ; ಮಿಸುನಿಯೆರಕದಲೆಸೆವ ಪ್ರಾಕಾರ ಸಪ್ತಕಗಳ್‌ 
(ವೆಂಕಾರಾ. ೫-೨-೪) ; ಯಾರೆರೆದರೋ ಎರಕ, ಇಲ್ಲ ಹಗರಣ ಮುರುಕ 
ಅಪ್ರತಿಮವೀ ಪ್ರತಿಮೆ ಎಂಥ ಎರಕ (ಅರಳು. ೨೫೪-೧೩). 

(ಡೇ. ॥ ತುಳು. ಎರಕ] 
ಎರಕೆಗಾರ (ನಾ). ಎರಕವನ್ನು ಹೊಯ್ಯುವವನು; ಅಚ್ಚು ಗಾರ. 
(ಎರಕೆ + -ಗಾರ (ಆ. -ಕಾಜ)) 

ಎರಕಹೊಯ್‌ (ಕ್ರಿ). ಎರಕವನ್ನು ಅಚ್ಚಿ ನಲ್ಲಿ ಹೊಯ್ಯು, ಸುರಿ: 
ಎಲ್ಲರೂ ಒಂದೇ ಪಡಿಯಚ್ಚಿನಲ್ಲಿ ಎರಕಹೊಯ್ದ ಬೊಂಬೆಗಳಂತಿರುತ್ತಾರೆ 
(ಶಿಕ್ಷದ. ೯೪) ; ಜನರು ಎರಕಹೊಯ್ದಂತೆ ನೆರೆದರು (ಕೊತಳಾ. ೫೮). 

[ಎರಕ್ಕ + ಹೊಯ (ಆ ಪೊಯ್ಫ್‌)] 

ಎರಳೆ, "ಎಅಂಕೆ? ನೋ. 

ಎರಕ್ಕೆ (ನಾ). ಒಂದು ಬಗೆಯ ಹುಲ್ಲು; ಜೊಂಡು ಹುಲ್ಲು: *ಎರಕೆ- 
ಏರಕಾ- ತೃಣಭೇದ* (ತದ್ಭಕೋ. ೪); ಬಲಭುಜರು ಕರಿತುರಗ ರಥ 
ಸಂಕುಲವನೇಜಕದರಿಜಕಿದರಸ್ವ್ರಾವಳಿ ಸವೆಯಲೆರಕೆಗಳಲಿಟ್ಟಾಡಿದರು ಕೈದ 
ಜಿಯೆ (ನಿಭಾಗ. ೩-೨-೪೮) ; ಯಾದವಕುಲವು ಮುನಿಶಾಪದಲಿಯೆರಕೆ 
ಗಳಲ್ಲಿ: ಹೊಯಿದಾಡೀ (ತಿನ್ಮುಮೌ. ೩-೪೪). [ಆ ಸಂ. ಏರಕಾ] 

ಎರಕ್ಕೆ (ಫಾ). ಪ್ರಾರ್ಥನೆ; ಬೇಡಿಕೆ : ಹೊತ್ತರಿತ್ತವನಿತ್ತ ಮುನ್ನ ಬಗ್ಗಿ 
ಸುವುಡೆ ಸುಗ್ಗಿಯನ್ನ ಮರದೆನಿತ್ತೊ ಎರೆಕೆ (ns ಳಿವಿಂ. ೮೭-೨೬); ಆಸೆ 
ಭಯ ಲೋಭಗಳನಾಧರಿಸುವೆರಕೆಗಳ ಆಯ್ದಾಯ್ದು ತೋರ್ವುದರೊಳೇ 
ನಿನ್ನ `ನಿಲವೆ (ಮಲೆದೇ. ೩೯-೩). [ಆ ಎರೈ) 

ಎರಗಶರ್ಮ (ನಾ). ಒಬ್ಬಾತನ ಹೆಸರು: ಸಾರ್ಥವಾಹೇನ ಎರಗ 
ಶರ್ಮಣಾ ಲಿಖಿತೇಯಂ.(ಮೈಆರಿ. ೧೯೩೨, ೧-೨೭ ; 401). 

` [ನರಗೈ 4 ಶರ್ಮ] 


೧೦೮೮ 


33 


ಎರಡಿಡು: 


ಎರಗಾಡು "ಎರೆಕಾಡು' ನೋ. 
ಎರಗಿನಿ (ನಾ). ಚಾಡಿ ಕೇಳುವ ಕಿವಿ; ಹಿತ್ತಾಳೆ ಕಿವಿ: ಬಸವರಾಜಂ 
ಕೇಳ್ದು ಎಲೆ ಬುದ್ಧಿಯಿಲ್ಲದ ಭೂಪ ಎರಗಿವಿಯ ಮರುಳೆ ನಾರಣಕ್ರಮಿತರ 
ಕೇರಿಯಂ ಪೊಕ್ಳನೆ (ಬಸರ. ೧೦-೪೩). [€ ಎರವು + ಕಿನ್ಮಿ]. 
ಎರಗಿಸು; "ಎಅಗಿಸು? ನೋ. 
ಎರಗಿಸ್ತು (ಕ್ರಿ). - ಎರಕಹೊಯ್‌ : ಬೊಮ್ಮುವಿದೈಯನೆರಗಿಸಿದ ಪುತ್ಕ 
ಳಿಯವೊಲು (ನಿಭಾಗ. ೫-೬-೨೭). [< ಎರಕ್ಕ 4 -ಇಸ್ಕು] 
ಎರಗು "ಎಅಗ್ಗು? ನೋ. 
ಎರಗುಹ "ಎಅಗುಹೆ' ನೋ. 
ಎರಗೌಡ (ನಾ) ಒಬ್ಬಾತನ ಹೆಸರು: ಪರಬಳಮಂ ಪರಾಕ್ರಮಿಸಲೆಂ 
ದೆರಗೌಡನುದೆಗ್ರಕೋಪದಿಂ--ಪರಿಯಿಡೆ (ಎಳ. ೩1, ಚಿಶ್ರದು.-೧೩-೧೭ ; 
1124 ?). [ಎರ? * ಗೌಡ (೮ ಗಾಮುಂಡ)] 
ಎರಚಲು (ನಾ). ೧. ಎರಚುತ್ತಾ ಬೀಳುವ ಮಳೆಯ ನೀರು; ಇರಿ 
ಸಿಲು : ಎರಚಲು ಬಡಿದುಮೈ ಅರ್ಧಕ್ಕರ್ಧ ನೆನೆದಿತ್ತು (ಅನಾಥೆ. ೧೩೭). 
`೨.ಎರಚಿದುದು; ಸಿಡಿದುದು : ಪಾನ್‌ಬೀಡಾ ಹಾಕಿಕೊಂಡವರೊಬ್ಬರು 
ಕೆಳಗೆ ಉಗುಳಿ ನಮ್ಮ ಕಾಲಿಗೆಲ್ಲಾ ಎರಚಲು 'ಬಡಿಯುವಂತೆ ಮಾಡು 
ತ್ತಾರೆ (ಕಸಬು. ೧೭).  [ಎರಚು (£ ಎಜಚು) * -ಅಲ್‌] 
ಎರಚಾಡು (ಕ್ರಿ). ಎಸೆದಾಡು; ಜೆಲ್ಲಾಡು : ರೆಂಗದಬೀದಿಯಲ್ಲೇ 
ಇರುವ ಓಕುಳಿಗುಂಡಿಯಲ್ಲಿ ಅರತಿನೀರು(ವಸಂತ) ಮಾಡಿ ತುಂಬಿ ಪರಸ್ಪರ 
ಎರೆಚಾಡುವರು 1ಹುಚ್ಚಿಹ. ೫೦) ; ಭೀಮಸೇನನು ಓಟ, ಆಟಿ. ಊಟ - 
ಕೊನೆಗೆ ಮಣ್ಮೆರಚಾಡುವುದು ಎಲ್ಲದರಲ್ಲಿಯೂ ಎಲ್ಲರನ್ನೂ ಮಾರಿಸಿದ್ದನು 
- (ವಚಭಾ. ೧೬). [ಎರೆಡು (ಆ ಎಆಚು) + ಅಡು] 
ಎರಚು "ಎಅಚು? ನೋ. 
ಎರಟ್ಟಿ ಪುಣಿಸೆ (ನಾ). ಜೋಡಿ' ಹುಣಿಸೆಮರ: ಸನ್ಹಿಗಾಲಾನಾಡದರೆ 
ಪೋಗಿತೇನನ್ಹಾಕ ಕೊಲ್ತಾಲೆಯುಳ್‌ ಕುಡಿತ್ತು ಎರಟ್ಟಿ ಪುಣುಸೆ ಎ ಮೂಡಾ 
ಯ್ನೋಡಿ ನೀರಿಟಕಿವೆ ತಾಟಕೆಎ (ಎಕ. ೩೪1, ಗುಬ್ಬಿ. ೭೫-೫೨ ; 799}. 
[ಎರಟ್ಟೈ (ಆ. ಎರಡು) + ಪುಣಿಸೆ. P ತಮಿ. ಇರಟ್ಟಿ] 
ಎರಡಟ್ಟಿ "ಎರಡು? ಪರಾ. 
ಎರಡನೆ "ಎರಡು? ಪರಾ. 
ಎರಡನೆಯ "ಎರಡು? ಪರಾ. 
ಎರಡಣ್‌ (ಕ್ರಿ). ಭೇದವನ್ನು ತಿಳಿ; ಕಪಟವನ್ನು ತಿಳಿ: ಮತ್ತೊರ್ವಂ 
ತನಗೆರಡಜಕಯದೊಲ್ಲ ನಲ್ಲಳನೇತಅಕೊಳಪ್ಪೊಡಹೇವಮಂ ಮಾಡದೆ 
ಬೇಟಿಮಂ ಸಲಿಸುವುದರ್ಕೆ ಸಂತಸಂಬಟ್ಟು (ಪಂಪಭಾ. ೪4೯೨ ವ); 


: -ವಿಲಾಸವತಿಗೆ ಮನೋವಿಕಾಸಮನೆರಡಟಯದೊಲನಿನೆ ಮನ್ನಣೆಯ 


ಮಾತುಗಳಿಂ (ವಮಂಲ್ಲಿಪು. ೪-೯೩). [ಎರಡು + ಆಜಕಿ] 
ಎರಡಯಿನೂಯ (ನಾ). ಪುಲಿಗೆರೆ ಮುನ್ನೂರು ಮತ್ತು ಬೆಳ್ವಲ 
ಮುನ್ನೂರು ಎಂಬ ಪ್ರದೇಶ: ತದ್ವಿಷಯಕ್ಕೆ ರಡಜುನೂರು ಲಲಾಮಂ 
ಪ್ರರಿಕರಜನಪಡಮದಕ್ಕೆ "ನವ ಪವಿಮುಕುರೆಂ (ಎಇ. 2೭111, ೩೩೧-೨೫; 
929); ಕನ್ನ ಡಮೆರಡಮಿನೂಆಲ ಕನ್ನಡಮಾ ತಿರುಳ ಕನ್ನಡಂ Se 
೧-೪೨); ಡಿಯು ಕೇಸಿಮಯ್ಯ MOSES 
ಆಳುತ್ತಮಿರೆ (ಕಇ. 1, ೨೪-೭ ; 1148); ಚೆಲ್ವಿನ ಕಣೆಯೆನಲೆಸೆದು 
ತೋರ್ಪುದೆರೆ£ರ3 ಡೆಜಂನೊಜುಂ (ಸೌಇಇ. X1-ii, ೨೦೪-೧೦; 7). 
[ಎರಡು + ಅಜುನೂಲ] 
ಎರಡಿಡು (ಕ್ರಿ). ಎರಡಾಗು ; ಎರೆಡು ಭಾಗವಾಗು : ತದ್ಬಲಮೆರಡಿಟ್ಟು 
ಕಳ್ತಡಸಿ ಬೊಬ್ಬಿಅದಾಡಿದುದೇನನೆಂಹಪೆಂ (ರಾಜಶೇ. ೧೩-೮೮). 
[ಎರಡು ಇಡು,]- 


ಎರಡು 


ಎರಡು (ನಾ). ಒಂದು ಸಂಖ್ಯಾವಾಚಕ; ಒಂದು ಒಂದು ಸೇರಿ ಆದ 
ಮೊತ್ತ : “ಯುಗ್ಮ ಯಮಳಂ ಯುಗಂ ದ್ವೈ ತಮೆನಲು ಯೆರಡಕ್ಕೆ 
ಪೆಸರಕ್ಳು? (ಮಂಗರಾ. ೧೨೯-೧೨); ಎರೆಡುಂ ನಾಲಕ್ಕೆ ರಾಜಶ್ರಾವಿತಮಾಗೆ 
ಪ್ರಸಾದಂ ಕೆಯ್ದಾ ರ್‌ (ಇಆ. 2೭11, ೧೪೫-೧೧; 680) ; ಪರಮಾಲಂ 
ಕಾರಮುಂ ಶರೀರಮುಮೆಂದಿಂತೆರಡಕ್ಕುಂ ಭೇದಂ (ಕನಿರಾ. ೧-೨೩); 
ಒಡಲೆರಡೊಂದೆ ಜೀವಂ ( ಪಂಪಭಾ. ೧೩-೪); ವ್ಯವಹರಿಪುನೆರಡುರೂಪಿಂ 
ದವಕ್ಕರಂ ಶ್ರಾವಣಂ... ಚಾಕ್ಷುಷಂ (ಶಮದ. ೩); ಕಬ್ಬಿಗರೋದು 
ಗೆಬ್ಬ ವಹಾಡುಗ ಬ್ರ ವ ಕಬ್ಬದೊಳೊರೆವರಿವೆರಡು ಕಬ್ಬಿನಂತಿರಬೇಕು 
` (ಭರತ. ೧-೬). - 
ಎರಡಳ್ಳೆ ಹೋಗು ಮಲವಿಸರ್ಜನೆಗೆ ಹೋಗು ; ನೀರು ಕಡೆ 
ಹೋಗು; ಕೈಕಾಲಿಗೆ ಹೋಗು : ಮಗು ಎರಡಕ್ಕೆ ಹೋಗಿದೆ (ರೂಢಿ). 
ಎರಡಚ್ಚಿ - ಎರಡು ಕಣ್ಣು: ಚಿತ್ರಿಸೆ ಬಂದುದು ನನ್ನ ರೂಪು ಕಾಮಿನಿ 
ಎರಡಚ್ಚಿ ಯೊಳ್‌ ನೆಲನುಮಾ ಗಸಮುಂಡೆಸೆಯುಂ ನಿನತ್ತು ರೂಪಣೆ ತಳೆ 
ದೊಪ್ಪಿ ತೋಟುವುದು ನೀಜಕಿಗೆ (ರಸರ. ೧-೭೬). ಎರಡನೆ = ಎರಡನೆಯ 
ಸಲ, ಬಾರಿ: ಧರೆಗೆ ಬಿದ್ದಿಹ ಖಡುಗವನು ಮತ್ತೆರೆಡನೆಗೆ ಕೈಕೊಂಡು 
ಭೂಪತಿ ತರುಣಿ ಹತ್ತಿರೆ ನಿಂದು ಕ್ಕೆ ನೆಗಹಿದನು (ಹರಿಚ. ೫೩). 
ಎರಡನೆಯ - ೧. ಎರಡನೆಯ ಸ್ಥಾನದ; ದ್ವಿತೀಯ ಸ್ಥಾನದ: 
ಸರಸತಿಗೆ ಎರಡನೆಯ ಬೀಣೆಯೆನೆ ಸೌಭಾಗ್ಯಂ (ಶಮದ. ನ. ೩೪೦) ; 
ಎರಡನೆಯ ಮುಕ್ಕಣ್ಣ (ಬಸಪು. ೧-೮); ಎರಡನೆಯ ದಿನಮಣಿಯ ತೇಜ 
ದಂತೆ (ಚೈಮಿಭಾ. ೨೮-೭). ೨, ಬೇರೆಯ ; ಹೊರತಾದ: ಈ ಕೆಲಸ 
ಸಾಧಿಸಲು ಎರಡನೆಯ ದಾರಿಯಿಲ್ಲ (ರೂಢಿ); ಅವನು ಎರಡನೆಯವನು 
(ಕೂಢಿ). ಎರೆಡಯಿದು - ಹೆತ್ತು: ಎರಡಯಿದು ಶಿರದಸುರಪತಿಗೋ 
ಸರಿಸಿ ಅಲ್ಲಿಯೆ ನಿಂದನಲ್ಲಾ ಪುರಹರಂ (ಬಸಪು. ೫೩-೧೯); ಜ್ವ ರಕ ಶವನ 
ಶನವಿಕಲಂ ಮೌನಂದೊರೆದ ಮನೆ: ಮರಣೋಡ್ಕೊ *ಗಮುನೆಂ 
ಬೆರಡೈದಜವಸ್ಥೆ ಗಳೆಯಿ ್ಲಿದುವಿನಿಯಂ ತೊಲಗ ಲ್ಕ ವಳ 1 ಯಕಾ. 
೪-೨೭). ಎರಡಯ್ದು ಎ೧. ಎರಡು ಐದುಗಳ ಮೊತ್ತ; ಹತ್ತು. 
೨. ಎರಡು ಮತ್ತು "ಐದರ ಮೊತ್ತ ; ಏಳು. ೩. ಎರಡು ಅಥವಾ 
ಐದು(ಕಿ). ಎರಡಾಗು - ಎರಡು ಭಾಗವಾ ಗು; ತುಂಡಾಗು; 
ಕವಲೊಡೆ: ನೀರ್ನಡುವೆ ಹೊಯ್ದಡೆ ಸಮ್ಮದಿಸಲೆರಡಾಗದೆಂಬರ 
ದೊಮ್ಮೆಯುಂ ಮಾಣಿಸಿದನಲ್ಲಾ (ಬಸಪು. ೩೨-೩೬); ಒಸೆದು ಪಟ್ಟಣ 
ನನು ವಾಹಿನಿಯೆರಡಾಗಿ ಪಸರಿಸಿ ರಕ್ಷಿಸುತಿಹಳು (ಕಂನನಿ. ೫-೪೩); 
ಬಲಮೆರಡಾಗಿ ಪೆರ್ಮೆ ವಡೆದೊಡ್ಡಿ ವಿಳಾಸದೆ ನಿಂದು (ರಾಜಶೇ. 
೧೩-೮೩). ಎರಡಿಲ್ಲ - ಎರಡನೆಯ ಮಾತು ಇಲ್ಲ; .ಹುಸಿಇಲ್ಲ: 


ಅಂ 


0 


ಕಿ 


25 


ಪುಸಿಮಾತದೇಕೆನುತಮಿರೆ ಎನೆ ವೃಷಭಮುಖನಲ್ಲಿ ಕೊಟ್ಟಿ |: 


ನೆರಡಿಲ್ಲಯ್ಯ (ಬಸರ. ೧-೪೯); ಸತ್ಯಂ, ತ್ರಿಸತ್ಯಂ ಗಡಾ ಇದರೊಳೆರಡಿಲ್ಲ 
(ಹೆಬ್ಬಿರ. ೪೨-೧೬). ಎರಡುಕೋಲಬಳಿ - ಸೈನ್ಯದ ಉಭಯ ಪಾರ್ಶ್ವ 
ಗಳು (?) : ಗುರುರಾಯವೊಡೆಯರು ತಂಮ ಸಮಸ್ತಯೆರಡುಕೋಲ 
ಬಳಿ ವೀರ ಪರಿವಾರ ಸಯವಾಗಿ ನಗಿರ ರಾಜದಮೇಲೆ ದಂಡೆತ್ತಿ 
ಹೋದಲಿ. . . ಯಿಮ್ಮಡಿ ಸಾಳುವ ಕ್ರುಷ್ಣದೇವರಸವೊಡೆಯರು ತಂಮ 
ಯೆರಡು ಕೋಲಬಳಿಯಿರ ಪರಿವಾರ ಸಹಾವಾಗಿ ಬಂದು (ಕಇ. 111, ೮-೬, 
10; 1580). ಎರಡುಜೀವದನಳು - ಗರ್ಭಿಣಿ; ಬಸುರಿ (ದಕ. ೨). 
ಎರಡುತಲೆಹಾವು-೧. ಎರಡು ತಲೆಗಳಿರುವ ಹಾವು. 
೨. (ಆಲಂ) ಎರಡು ಪಕ್ಷದಲ್ಲಿರುವವನು : ಅವನು ಎರಡು ತಲೆ ಹಾವು 
(ರೂಢ). ಎರ ಡುನಾಲಗೆ- ಎರಡು ಮಾತು; ಸುಳ್ಳುಮಾತು: 
ಅವನ ಕಣಿಗೆರಡುನಾಲಗೆ (ಚಂದ್ರ ಸ. ೧೩). ಎರಡುನಾಲಗೆಯವ - 
ಎರಡು ರೀತಿಯಲ್ಲಿ ಮಾತುನಾಡುವವನು ; ಸುಳ್ಳುಗಾರ (ಕಿ). 


«3 


೧೦೮೯ 


SEEN 


-ಪಾಲಿಸುವರು (ಕೂ ಲ್ಲಾ ಕ. ೨೦-೪೭ ; 


-ಮೆಂದೆ ಚಿಂತಿಸುವೆನಾದಿಭಟ್ಟಾ ರೆಕಾ (ಆದಿಪು. ೧೩-೮೪) ; 


ಎರಡುಬಗೆ - (ಆಲಂ) ದ್ರೋಹ ಎಣಿಸು; ಮೋಸಮಾಡು : ನಾನ 
ಮೃತವೀವೆ. ಅದನುಂಡು "ನನಗೆರೆಡಬಗೆನ ಮಾನವ ಹೇಳು (ಕಪಸು. 
ಖೆ ಉಂಡ ಮನೆಗೆ ಎರಡು ಬಗೆಯ ಬೇಡ (ಗಾದೆ). ಚ ಹ 
ಎರಡು ಎಂಬತ್ತುಗಳ ಮೊತ್ತ ; ಒಂದುನೂರ ಅರುವತ್ತು : 

ಡೆಂಬತ್ತು ಕೋಟ ಪ್ರಮಥ ಗಣಂಗಳು ಅಂಗಾಲ ಕಣ್ಣವರು ಮೈಯೆಲ್ಲ 


' ಕಣ್ಣವರು (ಅವಚಂ. ೭-೨೩). ಎರಡೆರಡು (ದ್ವಿರುಕ್ತಿನ : ಶರಮನಿದಂ 


ಕಡಿಕಡಿದುಡಿದೆರಡೆರೆಡಪ್ಪಂತು ತಆನದು (ಅದಿಪು. ೧೨-೧೦೨) ; ದೇವರು 
ಎಲ್ಲರಿಗೂ ಎರೆಡೆರಡು ಕಣ್ಣುಗಳನ್ನು: ಕೊಟ್ಟರುವನು (ಮುಂಬಯಿ. 
೪-೧೬೮). ಎರಡೇಳು ಎ ಎರಡು ಏಳುಗಳ 'ನೊತ್ತ ; ಹದಿನಾಲ್ಕು : 
ಎರಡೇಳು ಲೋಕವ ಸೃಜಿಸುವ ವಿಧಿ (ಮೋಹತ. ಜ್‌) ; ಅಂತೂ ನೀವು 
ಎರಡೇಳು ಮಕ್ಕಳ ತಂದಿ ಅನ್ನರೆಲ್ಲಾ (ತಿಡುಗು. ೪೨). ಎರಡೆ ನೂಲು ಎ 
ಎರಡು ಐನೂರುಗಳ ಮೊತ್ತ; ಒಂದು ಸಾವಿರ: ಕಾಳಗ ತನಗಿಲ್ಲ 
ವೆಂದು ಚಿಂತಿಸಲಾಗಿ ಭಾಳಾ ಕ್ಷ ಕೃಪೆಮಾಡಿದಡೆ ಕೋಲಾಹಲವೆತ್ತು 
ಕಾದದಿರ್ದಡೆ ತನ್ನ ತೋಳೆರಡೈ ನೂಅದೇಕೆ (ನೋಹತ. ೩೫-೮). 
ಎರಡೈನೂರ್ವರು - ಒಂದು ವರ್ತಕಶ್ರೇಣಿಯ ಹೆಸರು: ಯಾ 
ಧರ್ಮ್ಮಮನಾಚಂದ್ರಾ ದ್ರಾಕ್ಕ ೯ತಾರಂಬರೆಂ ಶಿ ಶ್ರೀದೆರೈನೂವ್ವ ೯[ರು) ಪ್ರತಿ 
1265). ಎರಳ್ಲವರ - ಎರಡು 
ಚಾಮರಗಳು: ಒಡದೆರಳ್ಳತ್ತಿಗೆಗಳೆರಡೆರಳ್ತನರಗಳ ನಡುವಗಲ್ಪಂಜುಗಳ 
ಡೌಡೆ ಜೀಗಟಿಗಳ (ಚಿಬಪು. ೪೭-೩೭). ಎರಳ್ತಡಿ -.ಎರಡು ದಂಡೆ, 
—ದಡ: ತೊಕಿಗಳಿರಳ್ತಡಿಗಳೊಳು ಪುಟ್ಟರ್ದೆಳೆಗಲಿಕೆಯ ಕಾಳ್ಕೋಣ 
ಗಳು ನೆಜಕೆ ಮೆಲ್ಲು (ಕುಕಾಸಾಂ. ೨೭-೬೦). 'ಎರಳ್ವಿರ - ಎರಡು ವಿಧ 
—ಬಗೆ, — ರೀತಿ: ಪರಿಶುದ್ಧರೆಂದು ಪ್ರಾಕೃತರೆಂದೆರಳ್ತೆರಂ ನ 
(ಮಹಾಎ. ೧೦-೪೪). ಎರಳ್ಹಂಡು- ಎರಡು ಕಡೆಯ ಸೈನ್ಯ:- 
ಳ್ಹಂಡು ನೆಲನಗಲದೊಳ್‌ ಬೀಡು ಬೀಡುಗಳ್ಳೆದೆ ಬಿಟ್ಟುವಾರ್‌ ಇ ರವ 
ಕೇಳ್ಗಿಗಳನು (ಚೆಬಪು, ೪೮-೨೯). ಎರಳ್ಲಿಸೆಎ ಎರಡು ದೆಸೆ, — ದಿಕ್ಕು: 
ಬರುತಿರೆ ಮುಂದೆ ಪತ್ತನದೆರಟ್ಸಿಸೆಯೊಪ್ಸುವ ರಾಜವೀಧಿಯೊಳ್‌ (ಗಿರಿಕ 
೩-೧೧೪): ಎರಳ್ನತ್ತಿಗೆ- ಎರಡು ಕೊಡೆಗಳು : ಪಿಡಿದೆರಳ್ಸತ್ತಿಗೆಗಳೆರಡೆ 
ರಳ ವರಗಳ (ಚೆಬಪು. ೪೩-೩೭). ಎರಳ್ಸೀಳಾಗು ಎ ಎರಡು ತುಂಡಾಗು, 
—ಭಾಗವಾಗು: ಚಟೂಲಸ್ವರೂಪನೊಪ್ಪಿದನಜನ ಕನುವೆರಳ್ಳೀಳಾಗೆ 


.ತತ್‌ಕ್ಷಣದೊಳು (ಚೆಬಪು. ೧೭-೫). ಎರಬ್ಬಡಿ- ಎರಡು ತುಂಡು: 


ಕುಡುರೆಗಳನೊಂಜಿ ಪೊ ಯ್ಕಿ ೦ ಮದಕರಿಗಳನೆರಡು `ಪೊಯ್ಸೆರಲೃಡಿ 
[ಪಾಕಾಂ. ಎರಡೆ ಫೊಯ್ಯೊಳಿರ್ಕಂಡಂ] ಮಾಡಲ್‌ (ಗದಾಯು. ೪-೩೦) ; 

ಟಕಾರಕ್ಕೆ -ಎರಬಟ್ಟಡಿ, ಎರಲಟ್ಲೃರಂ (ಶಮದ. ೧೮೩ ಪ್ರಯೋ). 

ಎರಟ್ಯಣ್‌ - ಎರಡು ಕಣ್ಣು: ಎರಡೆ ಕೈಯೆರಟ್ಟಣ್ಣಳೊಂದೆ ನಾಲಗೆಯು 
ನೊರೆವುಲ್ಲಂ 
ಮೇದೆರಟ್ಟಿಣ್‌ ತುಮುಳೆ ಕುಡಿದು ಪೂರಾಂಬುವಂ (ಚಂದ್ರಫು. ೪-೪೮). 
ಎರಬ್ಯಣೆ - ಎರಡು ಬಾಣ: ಎರಟ್ಕಣೆಯಿಂ ಸಾರಥಿಯಂ ಕೆಡೆಯ 
ಲೈಚ್ಚಂ (ಜಗವಿ. ೭-೯೦). ಎರಲ್ಯರ = ಎರಡು ಕ್ಭ್ರ ಸುರಸಂದೋಹದ 
ತೀವಿ ತಂದ ಘಟಸಂಘಾತಂಗಳಾನಲೈರಟ್ಟರದಿಂ ಬಾರದೆಮಾಣೆ (ಆದಿಪು. 
೭-೮೫ ವೆ); ರೂಪು ಪಾದನಖದರ್ಪಣದೊಳ್‌ ಪಲವಾಗಿ ಶೋಜ್‌್‌ ಕಂಡಾ 
ಸತಿ ಬೆರ್ಚಿ ಮುಚ್ಚಿದಳೆರಟ್ಯರದಿಂ ತರಲೇಕ್ಷಣಂಗಳಂ (ಪ ಂರಾಮಾ 
೯-೧೧೨). ಎರಲ್ಯುದುರೆ -.ಎರಡು ಕುದುರೆ: ಅನಾ ಇಮ್ಮಡಿಯಾ ಎರ 
ಬ್ಯುದುರೆಯಾ ಇರ್ಬರ್ಗೆರಟಕ್ಕಿದುವಾ( ಶಮದ.೫೭ ಪ್ರ ಪ್ರಯೋ). 'ಎರಟಕ್ಕಿಲ್ಲ 
ಎರಡು ಪಕ್ಕು; ಇಬ್ಬದಿ: ಅನಿಬರ್‌ ತಮ್ಮಂದಿರುಂ ತನ್ನೆರಟಕ್ಕಿ ಲದೊಳ್‌ 
ಬಂದಿರೆ ನೋಡಿ (ಪಂಪಭಾ. ೩-೫೫) ;. ಚಮರೆರುಹಗ್ರಾಹಿಣಿಯರ್‌ ... 
ಧನಶ್ರೀಕಮಣಿಯಿರಟಕ್ಕಿ ಲಡೊಳಂ ಬೆಡಂಗಂ ಪಡೆದರ್‌(ಮಲ್ಲಿಪು. ೩-೧೦೦). 

° 9 


ಎರಡುಕೋಲಬಳಿ 


ಎರಟಕ್ಕ್ಕಿದು- ಎರಡು ಆಯು ಧ: ಆನಾ ಇಮ್ಮಡಿಯಾ ಎರ 
ಟ್ಯುದುಕೆಯಾ ಇಲ೯ರ್ಗೇರಲ್ಟೈ ದುವಾ (ಕಮದ. ೫೭ ಪ್ರಯೋ). 
ಎರಟಕ್ಯೋಡು - ಎರಡು ಕೋಡು: “ಎರಡುಕೋಡೆರಟಕ್ಲೋಡು ” 
(ಸಂಜೀವ. 3೧). ಎರೆಟ್ಟಿಂಡ - ಎರಡು ಖಂಡ, ತುಂಡು: 
ದಹನಾರ್ಚಿಗಳಿಂ ಬಹುತ ನೆಗೆದು ಪಾಲುವಾಗಳದನೆರಟ್ಟಿಂಡಮಪ್ಪಿನ 
ಮಾಖಂಡಳತನಯನಿಸುವುದುಂ (ಪಂಪಭಾ. ೫-೯೯ ವ). ಎರಟ್ಯಂಡುಗ- 
ಎರಡು ಖಂಡುಗ; ಒಂದು ಅಳತೆ: ನಾಲ್ವತ್ತೆರಟ್ಟಂಡುಗ ಬೀಜಕ್ಕಿತ್ತ 
ನತ್ಯುತ್ಸವದಿನದಟಿರಾದಿತ್ಮನಾದಿತ್ಯತೇಜಂ (ಎಕ. ೪, ಅರಸೀ. ೯೯-೧೫; 
1075). ಎರೆಟ್ಟಂಡ - ಎರಡು ಗುಂಪು, --ತಂಡ: ಎನಗೆರಟ್ತಂಡ 
ಮುಮೋರನ್ನಕೆ ದಲೆಂತು ಕಾದುವೆನೆನ್ನಯ ಮಕ್ಕಳೊಳಮೆನ್ನ ಮೊಮ್ಮ 
ಕೃಳೊಳಂ (ಪಂ ಪಭಾ. ೧೦-೧೨). ಎರಟ_ ಡಿ - ಎರಳ್ತಡಿ: ವಿಷಯ 
ಕಾಂತೆಯ ಪುರ್ವಿನ ಕೊಂಕಿನಂತೆ ಚೆಲ್ವಂ ಕುಡೆ ತಳ್ಲೆರಟ್ತಡಿಯ ಪೂಮ 
ರದಿಂ ಕಲಿವೂಗಳತ್ತಮಿತ್ತಂ ಕವಿದಲ್ಲಿ (ಅದಿಷು. ೧-೬೧); ಮೃಗದಗ್ರ 
ಖುರೆಚ್ಕು ತವಾರಿಯಿಂ ನಾಂದೆರಟ್ಲಿಡಿಯುಮಿಂಬು ತದಗ್ರಿಮಭಾಗಡೊಳ್‌ 
(ಕಾವ್ಯಾವ, ೬೨೭). ಎರೆಟಕ್ಕಿಅ ಎ ಎರಳ್ಲೆರ: ಏಕಬಹುಕ್ರಮದಿಂದೆ 
ರಟಕ್ತಿಆಕ್ಕಾರಯೆ ಪೇಟಕ್ತಿಂ (ಕವಿಕಾ. ೧-೧೧೩). ಎರಬಸ್ತೊಣೆ - ಎರಡು 
ದೊಣೆ ; ಎರಡು ಬತ್ತಳಿಕೆ: ತೊಟ್ಟ ರತ್ನಕನಚಂ ಕೊರಲೊಳ್‌ ಸಲೆ 
ಕೋಡೆ ಬಿಲ್‌ ಪ್ರಯತ್ನದೆ ಬಿಗಿದಿರ್ದೆರೆಬಸ್ತೊಣೆ ಮಿಸುಪ್ಪಸಿ ಖೇಟಕಮಿಂತಿ 
ವೊಂದುಗುಂದದೆ ನಿಲೆ (ಸಂಪಭಾ. ೭-೭೯). ಎರೆಟ್ಟಜ್ಜೆ - ಎರಡು ಹೆಜ್ಜೆ: 
ಜಾಣನಾಗಿ ಮೂಜು ಕೊಂಬುಮನಾಜು ನಾಜ್ರೋಗುಮನೆರಲ್ಪಜ್ಞೆ 
ಯುಮಂ (ಸಂಪಭಾ. ೫-೪೩ ವ). ಎರಬ್ಬಡೆ - ಎರಡು ಕಡೆಯ 
ಸೈನ್ಯ: ಸಡಗರೆದೇಟಕ್ಷಿಯುಂ ಕಳಕಳಧ್ವನಿಯುಂ ಬೆರಸಾಡುವಂತೆರಟ್ಟ 
ಜೆಯೊಳಮಾಗಳೊರ್ಮೊದಲೆ ಪಲ್ಲಣಮಿಕ್ಳಿ ಪುದಲ್ಲಕಲ್ಲೊಳಂ (ಪಂಪಭಾ. 
೧೩-೩೩) ; ಕಿ (ಜಕಿ ತಾಗಿದುವೆರೆಬ್ಬಡೆಯಾನೆಗಳಾನೆಯೊಳ್‌ ಸಿಡಿಲ್‌ 
ಸಿಡಿರೊಳೆ ತಾಗಿದಂತೆ (ಪಂರಾಮಾ. ೧೩-೭೫). ಎರೆಬ್ಬಿಲ - ಎರಟ್ಟಿಡೆ : 
ಎರಟ್ಟಲಮುಮೊಟ್ಟಜೆಗಿಡದೆ ತಳ್ಲಿಜಿದು ಪಾಚ್‌ಯನಸಕಚಕಿಯದಲಿಿಯೆ 
(ಪಂರಾಮಾ. ೧೩-೧೦೯ ವ); ಭರದಿನೆರಬ್ಬಲಂಗಳ ಪದಾತಿ ಪದಾತಿ 
ಯೊಳ್‌,.. ಪಳಂಚೆ (ಜಗವ. ೭-೫೨). ಎರಲ್ಟಾರಿ - ಎರಡುಬಾರಿ, 
ಸಲ: ಎರಟ್ಟಾರಿ ಅಯ್ದು, ಈರೈದು (ಶಬ್ದಾನು. ೩೧೩ ಪ್ರಯೋ). 
ಎರಬ್ಮ್ಮಾಶು - ಎರಡು ಮಾತು: ದ್ವಿಗುಪಿಂಗೆ- ಎರಟ್ಕಾತು, ಎರ 
ಬರೆಂ (ಕಮದ. ೧೬೪ ಪ್ರಯೋ). ಎರಟ್ಟಲಗೆ - ಎರಡು ಹಲಗೆ; 
(ಪಗಡೆ. ಆಟಿದಲ್ಲಿ) ಎರಡು ಆಟಗಳು : ಪಲಗೆಗೆ ಪತ್ತು ಸಾಯಿರಮೆ 
ಗದ್ಮಣಮೆಂದಿರೆದೊಡ್ಡಿ ತಾಮೆರಟ್ವ ಲಗೆಯನಾಡಿ ಸೋಲ್ತೊಡೆ (ಪಂಪಭಾ. 
೬-೭೨). ಎರೆಲ್ವಾಶು ಎ ಎರಟ್ಮಾತು : *ಎಕ್ಕಸರಂ, ಒರ್ಪೀಡಿ, 
ಇರ್ಕೊಡೆ, ಎರಜ್ವಾತು. .. ಪಯಿಂಛಾಸಿರಂ- ಇವು ಸಂಖ್ಯ್ಮಾನಂಗಳ್‌” 
(ಕಸಾ. ೨೫-೫೩೯). 

[ಜೀ. ॥ ಶಮಿ. ಇರಣ್ಣು, ರೆಣ್ಣು ; ಮಲ. ರಣ್ತು ; ಕೊಡ. ದಂಡಿ; 
ತುಳು. ಎರಡ್‌, ರಡ್ಡ್‌ ; ತೆಲು. ರೆಂಡು; ಕೋಲಾ. ಇಂದಿನ್‌; 
ನಾಯ್ಕಿ. ಇಂದಿಗ್‌ ; ಗೊಂಡಿ. ರಂಡ್‌' ; ಕುನಿ. ಕುಣ. ರಲ) 

ಎರಡುಕೋಲಬಳಿ "ಎರಡು? ಪರಾ. 
ಎರಡುಗೆಡು (ಕ್ರಿ). ಇಹೆ ಪರಗಳೆರಡೂ ಕೆಟ್ಟುಹೋಗು ; ಎರಡೂ 
ಇಲ್ಲದಾಗು : ಸ್ಮರವಿಕಾರದ ಬುದ್ಧಿ ಸಾಕಿನ್ನೆರಡುಗೆಡಬೇಡೆಂದು 
ಮಂಡೋದರಿ ನಿಜೇಶನನೊಯ್ದಳರಮನೆಗೆ (ತೊ ರರಾ. ೫-೩-೬೨); 
ಎರಡುಗೆಟ್ಟವ ನೀಲಕರ್ಮದ ಸರಣಿಗಳ ದೋಷಗಳ ವ್ಮವಹೃತಿ ನಿರುತ 
: ವಬ್ಗದು ಭ್ರಾಂತಿಯೆಂತೆನೆ ಕೇಳು ಹಿಂಸೆಯನು (ನಿಭಾಗ. ೧೧-೨೮-೧೦). 
[ಎರಡು + ಕೆಡು) 


೧೦೯೦ 


25 


35 


40 


45 


ಎರಲುಣಿ 


ಎರಡುಗೇಳು (ಕ್ರಿ). ಎರಡನೆಯ ಬಾರಿ ಕೇಳಿಸಿಕೊ: ಅಕೆ 
ಯೆನಿತರ್ಥಮಂ ಬೇಡಿದೊಡನಿತುಮಂ ಪ್ರೀ ಶಿಯಿ 0 ಕೈದೆಗೆಯದೆರಡು 
ಗೇಳದೆಯನವರತಂ ಕುಡುತ್ತುಮಿರ್ಪೆದುಂ (ಧರ್ಮಾಮೃ. ೨-೧೧೪); 
ವಿದ್ಯಾಧರರ್ಗೆಲ್ಲಂ ಬಟಕಿಯನಟ್ಟು ವುದುಮೆರಡುಗೇಳದೆ ತಂತಮ್ಮ ಮಹಾ 
ವಿಭೂತಿಯಿಂದೊದವಿ (ಧರ್ಮಾಮೃ. ೪-೧೯೦). 
[ಎರಡು + ಕೇಳು (೮ ಕೇಳ್‌)] 
ಎರಡುಗೊಳ್‌ (ಕ್ರಿ). ಎರಡನ್ನು ತೆಗೆದುಕೊ; ಎರಡನೆಯದನ್ನು 
(ಹೊಡೆತವನ್ನು) ಪಡೆ: ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪ 
ಕ್ಕೊಂದುಗೊಳ್‌ ಮತ್ಸಹೋದರರಂ ಕೋಪದೆ ತಿಂದುದರ್ಕೆರಡುಗೊಳ್‌ 
* ಎಂದು ಮಚ್ಚರದಿಂದೋವದೆ ಪೊಯ್ದ ನೆತ್ತಿ ಗದೆಯಂ ದುರ್ಯೋ 
- ಧನಂ ಭೀಮನಂ (ಗದಾಯು. ೮-೧೮). [ಎರಡು + ಕೊಳ್‌] 
ಎರಡುನಾಲಗೆ "ಎರಡು? ಪರಾ 
ಎರಡುನುಡಿ "ಎರಬ್ನುಡಿ' ನೋ. 
ಎರಡೆಣಿಸು (ಕ್ರಿ). ಎರಡುಬಗೆ; ದ್ರೋಹವೆಣಿಸು: ನೀಳಮೇಘ 
ಶ್ಶಾಮನಿಗೆ ಸಮಪಾಳಿಯೆನಿಸುವ ನಳನೃಪಗೆರಡೆಣಿಸುವುಡೆಯೆಂದ (ನಳಚ. 
೪-೧೧) ; ನಂಬಿದವಗೆರಡೆಣಿಸಿ ಮಾಂಸಕದಂಬ ಪೂರಿತ ತನುವ ನಂಬಿ 
(ಕೂ ಗಯ . ೧೫-೩೬); ಕಲಿತ ಹೆಣ್ಣಾಗಲಿ ಗಂಡಾಗಲಿ ಗುರುವಿನ 
ನುಡಿಗೆ ಎರಡೆಣಿಸುವ ಧೈರ್ಯವನ್ನು ಮಾಡುತ್ತಿರಲಿಲ್ಲ (ಸವತಿ. ೪). 
[ಎರಡು + ಎಣಿಸು] 
ಎರಡೆಜ್ಬರಿಸ (ನಾ). ಎರಡು ಎಂಟು ವರ್ಷ; ಹದಿನಾರು ವರ್ಷ: 
ಪ್ರಾಯಮೆರಡೆಣ್ಣರಿಸಮಳವಡಲ್‌ (ಚಿಬಫ. ೧೯-೫). 
[ಎರಡು + ಎಂಟು + ಬರಿಸ] 
ಎರಡೆಲೆಹೊನ್ನೆ (ನಾ). ಒಂದು ಜಾತಿಯ ಗಿಡ: ಎರಡೆಲೆಹೊನ್ನೆ, 
ಅತಿಬಜೆ, ಹೊಂಗೇಬೇರು ಇವಣ ಕಷಾಯ ಕುಷ್ಮಹರ (ವೈದ್ಯ ಸಾ. 1, 589). 
[ಎರಡು + ಎಲ್ಲೆ + ಹೊನ್ನೆ] 
ಎರಡೇಳು "ಎರಡು? ಪರಾ: | 
ಎರಣ (ನಾ). ಕರುವಿನ ಸಗಣಿ: “ಎ [ಪಾಠಾಂ. ಅ]ರಣವೆಸರದು 
ನೋಡೆ ಕರುವಿನ ಸಗಣಮಕ್ಕುಂ? (ಶಬ್ದಮಂ. ೩೫) । “ಎರಣವೆಂದೆನಲು 
ಕರುವಿನ ಸೆಗಣಿ:೧ಿಕ್ಕು ? (ಕಶರ. ೯೬). "ಅರಣ್ಯ? ಪರಾ. 
[< ಸಂ. ಏರಣ]; 
ಎರಣೆ (ನಾ). “ಗೌಳಿಜಾತಿಯ ಪ್ರಾಣಿ, ಹಾವ್ರಾಣಿ” (ಬರಿಕೋ. 
೭೨). "ಆರಣೆ' ಪರಾ. [2] 
ಎರತಿ (ನಾ). (ಉಕ) “ಒಡತಿ; ಯಜಮಾನಿ” (ಜಾನಕೋ. ೨೫). 
[ಎರೆಯ (ಆ ಎಆಕಿಯ) + -ತ್ಮಿ (ಆ -ಇತಿ)) 
ಎರದಯೂರು (ನಾ). ಒಂದು ಊರಿನ ಹೆಸರು: ಎರದಯೂರ 
ಊರಟಾ್‌ವಿನೊಳೆ ಬಾರ ಮಾಧವಯ್ಮ ಆನ್ತಿಅಿದು ಸತ್ತು (ಎಕ. ೫, 
ಮುಳಬಾ. ೩೧-೨ ; 950), [ಎರದ? * ಊರು (£ ಊರ್‌)] 
ಎರದುಂಬೆಗಿಡ (ನಾ). ಒಂದು ಬಗೆಯ ಗಿಡ: (ಸ್ಕಾಂಡರ್‌). 
[ಎರ್ಯ + ತುಂಬೆ * ಗಿಡ (ಆ ಗಿಡು)) 
ಎರಲ್‌ "ಎಲರ್‌' ನೋ. 
ಎರಲ, (ನಾ). ಒಂದು ಬಗೆಯ ಮರ; ಎಲಚಿ ಮರ: ಎರಲ ನೆಲವಾಲ 
ಕಂಚಾಲ ನವಿಲಡಿ ಹೊನ್ನೆಯರುಟಾಲ (ರೇವಣ. ೪-೧೬). [ಆ ಎರ] 
ಎರಲ್ಕ (ನಾ). ಒಬ್ಬಾತನ ಹೆಸರು: ಮಾರೆತ್ತಿಗಳ ಮಗನೆ ಎರಲ 
(ಎಕ. ೩, ಚಿಂತಾಮ. ೧೬೬-೫ ;1100). [?) 
ಎರಲು "ಎಲರ್‌' ನೋ. 
ಎರಲುಣಿ "ಎಲರುಣಿ'' ನೋ, 


ಎರಲುಣಿಗೆ 


ಎರಲುಣಿಗೆ "ಎಲರುಣಿಗ' ನೋ. 

ಎರಲುಣಿವಕ್ಕೆಗ "ಎಲರುಣಿವಲಕ್ಕಿಗ' ನೋ. 

ಎರಲುಣಿವೆದೆಯ "ಎಲರುಣಿನೆದೆಯ ' ನೋ. 

ಎರಲೆ, ಎರಳೆ (ನಾ). ಜಿಂಕೆ; ಚಿಗರೆ; ಹರಿಣ: “ಮಿಗವೆಂದಕ್ಕು 
ಮದೆರಲೆಗೆ ? (ಕವಿಕಂ. ೬೧); ತಳತಳಿಸಿ ತೊಳಗಿ ಬೆಳಗುವ ಪಳಿಕಿನ 
ಸಜಿ ಯೊಂದು ಮಜಕೆಯೊಳಿರ್ದೆರಲೆ ಮಹೋಜ್ಜ್ವಳ ತುಹಿನ ಕಿರಣ 
ಮಂಡಲದೊಳಗಣ ಹರಿಣಂಬೊಲೊಪ್ಪಿ ತೋಜಕಿತ್ತಾಗಳ್‌ (ಕಾವ್ಯ ಸಾ. 
೧೦೫೦ ಶೂದ್ರಕ) ; ಎರಲೆಗೆ ಪಾಡುವ ಗೋರಿಯನರಣ್ಯದೊಳ್‌ ಮೃಗ 
ವಿರೋಧಿಗಂ ಪಾಡುವುದೇ (ಆದಿಪು. ೧೪-೮೦) ; ಮೊಳೆವ ಬೀಜವನು 
ಕ್ರಿಮಿಕೀಟಿಕಂಗಳು ಸಸಿಯನೆಳಹುಲ್ಲೆ ಗಳು ಹೊಡೆಯನೆರಲೆಗಳು ಸವಿದು 
(ಹಚಕಾ. ೩-೬೩) ; ಎರಲೆಯ ಬೀಡೆಕ್ಕಲನ ಕೊಟಾರಂ (ಜಯಕಾ. 
೧೫-೨೩) ; ಅಳ್ಳೆಯೊತ್ತುವ ಮರೆಯ ಡಗೆವೊಯ್ದೆರಲೆಯ ಪಟಕಿಗೆಟ್ಟ 
ನರಿಯ (ರಾಮಾಶ್ವ. ೮೪-೭). ಎರಳೆ: ತರುಣಿಯ ಬೆನ್ನೊಳಂಗಭವ 
ನಾಡಿಸಿದಂದದೊಳಾಡಿಗೋರಿಗೊಂಡೆರಳೆವೊಲಾಗಿ ಪೋದನೊ (ಕಾದಂಪೂ. 
೮೨೩) ; ಪರಡೆ ಪಸುಂಬಂ ಮೈನಂ ಎರಳೆ ನವಿಲ್ಯಾಗೆ (ಲೋಕೋಪ. 
೧೨-೧೭) ; ಎರಳೆ ಮೊಲ ಸಾರೆಂಗ (ಕುವ್ಯಾಆ. ೨೦-೫೧) ; ತಾವರೆಗಣ್ಣೆರ 
ಳೆಯ ಕಣ್ಣು ಮಜಕಮಾನ ಭಾವದ ಕಣ್ಣು (ಕಂನವಿ. ೬-೧೧೨). 

(ದೇ. ॥ ತಮಿ, ಇರಲೈ ; ತುಳು. ಎರಳೆ; 'ತೆಲು. ಇರ್ರಿ, ಲೇಟ, 

ಲೇಡಿ; ಮಲ್ತೊ. ಇಲರು] 

ಎರಲೆಗುಣುಪ, ಎರಳೆಕುರುಪ, ಎರಳೆಗುಜುಪ (ನಾ). ಜಿಂಕೆಯನ್ನು 
ಗುರುತಾಗಿ ಉಳ್ಳವನು ; ಚಂದ್ರ; ಶಶಾಂಕ (ಕ). ಎರಳೆಕುರುಪ: 
“ಎರಳೆಕುರುಪನೆನಲ್ಯೆ ಕುಮುದಬಾಂಧವನಕ್ಕು? (ಕಶರ. ೯೬). ಎರಳೆ 
ಗುಲುಪೆ: *ಎರಳೆಗುಬುಪಂ . . . ಚಂದಿರಂ? (ಶಬ್ದಮಂ. ೧೭). 

[ಎರಲೆ + ಕುಜುಪು * -ಅ್ಯ) 

ಎರಲೆದಿಂಕು "ಎರಲೆಧೀಂಕು? ನೋ. 

ಎರಲೆಧೀಂಕು, ಎರಲೆದಿಂಕು (ನಾ). ಜಿಂಕೆಯ ನೆಗೆತದಂತೆ 
ನೆಗೆದು ಆಡುವ ಆಟಿ: ಕೃಷ್ಣನದ್ಭುತಪರಾಕ್ರ ಮನೆಂಜು ಸಂಕರ್ಷಣ 
ವಧಪ್ರಯತ್ನದಿಂದಿರ್ಪಿನೆಗಮೆರಲೆಧೀಂಕನಾಡಲೆಂದಿರ್ಬರಿರ್ಬರೊಂ/ದಾ 
ಗೆರೆವಚ್ಚಾಡುವಲ್ಲಿ (ಜಗವಿ. ೪-೫೨ ವ). ಎರಲೆದಿಂಕು: *ಎರಲೆ 
ದಿಂಕೆಂದು, ಪೇಟಲ್‌' ನೇಜಕೆ ಗುಂಡುಗಳೊಳಗೆ ಬಿನದಿಪಾಟಿಂ” (ಕವಿಕಂ. 
೨೨೬). [ಎರಲೆ + ಧೀಂಕು] 

ಎರಲೆವಕ್ಕೆಗ (ನಾ). - ಎರಲೆಗುಮುಪ (ಚತುನಿ. 1, ೧೦೭; 11, ೬. ಕಿ). 

[ಎರಲೆ * ಪಕ್ಕೆ (ಆ ಸಚಿ) *-ಗ್ಯ) 

ಎರಲೆವಣಿಕಿ (ನಾ). ಜಿಂಕೆಯ ಮರಿ: ಸಂತಸದಿಂದಂತಲ್ಲಿ ಪಟ್ಟರ್ದೆರಲೆ 
ವಟ ಲಸಲ್ಲಕ್ಮಮಂ ಪೋಲ್ತದೇಂ ಪುಟ್ಟಸಿದತ್ತೊ ದೃಕ್ಚಕೋರಂಗಳನೆ 
ತಣಿಪುವಾ ಶಕ್ತಿಯಿಂ ದೇನಿಗಾಗಳ್‌ (ಪುಷ್ಪಪು. ೩-೭೬). 

[ಎರಲೆ ೬ ಮಜ] 

ಎರಲ್ಲೆಳೆಯ "ಎಲರ್ಗೆಳೆಯ' ನೋ. 

ಎರಲ್ಪಟ್ಟಿ "ಎಲರ್ವಟ್ಟಿ' ನೋ. 

ಎರಲ್ವಟ್ಟೆವಣಿ (ನಾ). “ಆ ಕಾಶ ಮಣಿ; ದಿನಮಣಿ; ಸೂರ್ಯ” 
(ಪ್ರಭಣ್ಣ). [ಎರಲ್ವಟ್ಟಿ (ಆ ಎಲರ್ವಟ್ಟಿ) * ಮಣಿ] 

ಎರಲ್ವಟ್ಟೆ ನಾವು "ಎಲರ್ವಟ್ಟಿವಾವು? ನೋ. 

ಎರವಣ್ಣು (ನಾ). ಎಲಚಿ ಹಣ್ಣು : ಜೇಡವೆಣ್ಸದಳಮಂ ಕೊಂಡೊಯ್ದು 
ಕೊಯ್ಯಲೈಳಸುವಳೆರವಣ್ಣೆಂದು ಶೋಣಾಂಶುಮನ್ಮಂಡಳಮಂ ತಾಳೀ 
ಫಳಂಗೆತ್ತೈಳಸಿ ತುಡುಕುಗುಂ ಬಾಲಶಾಖಾಚರೆಂಗಳ್‌ (ರಾಜರ್ಕೋ ೬-೨೦). 

[ಎರೆ * ಪಣ್ಣ್ಯು (ಆ ಪಣ್‌) 


೧೦೯೧ 


ಎರವು 


ಎರವಲು (ನಾ).'- ಎರವು ೧: ಅವನಿಂದ ನಾನು ಈ ಚೀಲವನ್ನು ಎರ 


ವಲು ತೆಗೆದುಕೊಂಡೆ (ನಗೆಹೊ. ೩೨೨) ; ಶಬ್ದಗಳು ಒಂದು ಭಾಷೆಯಿಂದ 
ಇನ್ನೊಂದು ಭಾಷೆಗೆ ಎರವಲಾಗಿ ಬಂದಿರುವುದು ಸಾಧ್ಯ (ನಮ್ಮನು. ೮). 
[ಎರವು * -ಅಲು (ಆ -ಅಲ್ಫ್‌)./ ತಮಿ. ಇರವಲ್‌] 


5| ಎರವಳಿ (ಕ್ರಿ). ಭೇದಭಾವವನ್ನು ಬಿಡು, “ತೊರೆ: ಈ ಪುರವೇನು 


ಕಾ 
೦ 


13 


ನಿಮ್ಮಾ ಪುರವೇನು ಭೋಗೋಪಭೋಗದೊಳೆರವಳಿದು ವ್ಯಾಸಿಸಬಲ್ಲವ 
ರ್ಗೆಲ್ಲಿಯು ಸಮವೆಂದು ಭೂಪನಾಡಿದನು ಪೆಂಡಿರಿಗೆ (ಭರಚ. ೫೩-೧೨೯); 
ಎರವಳಿದಾಡುವ ಮಗನ ಮಾತಿಗೆ ಮೆಚ್ಚಿ ಭರತೇಶನಾಲಿಸುತಿರಲು (ಭರಚ. 
೫೯-೧೧೧) ; ಪರಿಕಿಸಲ್‌ ಮುಕ್ತಿಸಾಧನವಲ್ಲದಿರ್ಪ ಬಲುತೆಆದ ದುಷ್ಪ 
ವಿತೆಗಳನೊಡರಿಸದೆ ಪರಶಿವನೊಳೆರವಳಿದು ಬೆಕೆದ ಪರಮಾನಂದನೀವ 
ಶಿವಶರಣ ಸಚ್ಚಾರಿತ್ರಮಂ ಒರೆದು (ಪಾಸೋಪು. ೧-೧೭). 

[ಎರವು * ಅಳ್ಳಿ (ಆ ಅಲಿ) 


ಎರವಿ "ಎರವು' ನೋ. 
ಎರವಿಕ್ಕು (ಕ್ರಿ). ಸಾಲವಾಗಿಡು; ಎರವಿಡು (1). [ಎರವು ಇಕ್ಕು) 
ಎರವಿಗ (ನಾ). ೧. ಬೇರೆಯವನು; ಹೊರಗಿನವನು : ಮನೆಯೊಡೆಯ 


ಎರನಿಗನಾಗಿ ಪರವನೊಡೆಯನಾದ (ಸಗಬೊ. ೬೯); ಪ್ಲಾಂಡುನಂದನರೆರವಿ 
ಗರೆ ಬಾ ವಿದುರ ಭೀಷ್ಮನ ಪರಮಮತನೇ ನನ್ನಮತ (ಕುವ್ಯಾಆ. 
೧೭-೨೦) ; ಇರಲಿ ನಿನ್ನಲಿ ಸಕಲವಿದು ನೀನೆರವಿಗನೆ ಸಿಜಜೀವಭೂತರು 
ತರುಣರಿವದಿರು ತನ್ನ ಧನವೇ ನಿಮ್ಮ ಧನವಾಗಿ (ನಿಭಾಗ. ೯-೧೭-೨೮) ; 
ಶಪಥಮಂ ಮಾಡಿರ್ಪ ಪರಿಯಿಂದಮಪ್ಪಣೆಯ'ಕೇಳ್ವೈನಲ್ಲದೆ ಚರಣಕೆರವಿ 
ಗನೆ ಗಿರಿನಕೇಣ್ಯಾ (ನೆಂಕಾರಾ. ೫-೧-೪೦). ೨, ಎರವು ತೆಗೆದು 
ಕೊಂಡವನು; ಸಾಲಗಾರ. [ಎರವು * -ಇಗ] . — 


ಎರವಿಗೊಳ್‌ (ಕ್ರಿ). ಬೇಡಿಕೊಳ್ಳು: ಎಂದಾಕೆಗೆ ಲಂಚಮನಿತ್ತೆಂದುದ 


ನೆಂದರವಿಗೊಂಡು ಕಳಿಪುವುದುಂ (ಯಶೋಚ, ೨-೪೪). 
[ಎರವಿ (೮ ಎರವು) * ಕೊಳ್‌] . 


ಎರವು, ಎರವಿ (ನಾ). ೧. ಬೇಡಿ ಪಡೆದದ್ದು; ಸಾಲ; ಕಡ; 


ಉದ್ದರಿ: ಬಡವರ ತೊತ್ತಿನ ಶೃಂಗಾರದಂತೆರವಾಗಿರದೆ (ಧರ್ಮನಾ. 
೧-೫೧) ; ರತ್ನಕ್ಕೆ ಕಾಂತಿಯೆರವೆ ಚಂದ್ರಂಗೆ ಬೆಳ್ಡಿಂಗಳುಪಚಾರಮೆ 
(ಗಿರಿಕ. ೧೦-೨೬ ವ) ; ಎರವು ಮುಯಿ ಮುಟ್ಟುಂಟು ವಸ್ತೂತೈರದೊಳಗೆ 
ಭಾವಿಸಲು ಮಕ್ಕಳನೆರವ ಕೊಟ್ಟಿ ವರುಂಟಿ (ಕುವ್ಯಾಆ. ೧೦-೧೮) ; ಬರೆವರ 
ಕೂಡ ಹಗೆಬೇಡ ಬಂಗಾರದೆರವು ಬೇಡ (ಸರ್ವಜ್ಞ. ೫೨); ಒಂದು ಬಟ್ಟಿಲು 
ತುಂಬ ಸಕ್ಕರೆಯನ್ನು ಎರವು ಒಯ್ಯಲು ಬಂದಿದ್ದಳು (ಮಹಾತ್ಮಾ. ೪೯) ; 
ಎರವಿನ ಚಿನ್ನ ಧರಿಸಿ ತಾನು ಅರಸಿಯೆಂದಳು (ಗಾದೆ). ೨. ಕುಂದು; 
ದೋಷ; ನ್ಯೂನತೆ; ಕೊರತೆ: ಎರವಿಲ್ಲದಧಿಕ ವಿಶ್ವಾಸಿಯಾತನು ಚಕ್ರ 
ಧರನ ಮೆಚ್ಚಿನ ವ್ಯಂತರೇಂದ್ರ (ಭರಚ. ೩೮-೨೩); ಕಳುಹಿದ ಕಾರ್ಯ 
ಎರವಿಲ್ಲದಿರಬೇಕು (ಕುರಾಸಾಂ. ೧೭-೬೪). &. ಭೇದಭಾವ; ಅಂತರ: 
ಅಘಹರನೊಳೆರವಿಲ್ಲದೊಂದಿ ಬೆರಸಿದರೆಲ್ಲಿ (ದೀಕ್ಷಾದೋ. ೯೧-೩); 
ಪುರುಷನೇ ನಿನ್ನ ಕೈವಿಡಿದಂದು ಮೊದಲಾಗಿ ಯೆರವು ಎನ್ನೊಳಗಿಲ್ಲ 
(ಪ್ರೌಢರಾ. ೫-೨೩೨); ಬಿರಿದ ಸಂಪಗೆಗಳಿಗಳಂಬುಜಳೆ ಚಂದ್ರಮಂ ಸರಸ 
ಕೈರವದಲರ್ಗಳಂ ಸೂರ್ಯನಸಿಂತಿವರೊಳೆರವಿಲ್ಲದಿಹುದು ಪಂಪಾನಿರೂಪಾ 
ಕ್ಷನ ತಪೋವನದೊಳು (ಜೆಬಪು. ೩೪-೨೯) ; ಪರತತ್ವ ತನ್ನೊಳಗೆ ಎರವಿಲ್ಲ 
ದಿರುತಿರ್ದು ಪರಡೇಶಿಯಂತೆ ಇರುತಿಪ್ಪ] ಯೋಗಿಯನು ಪರಮಗುರು 
ವೆಂಬೆ (ಸರ್ವಜ್ಞ. ೩೯); ಎರವಿಲ್ಲದೇಕವೆನಿಸಿ ಧರ್ಮದೊಳು ಸಂಸರಿ 
ಸುವ ಸತಿಪತಿಗಳಿಗೆ (ಹದಿಬ. ೬-೫೦); ಕಣ್ಣಿಗು ಹುಬ್ಬಿಗು ಭಿನ್ನಭೇದ 
ಗಳುಂಟಿ ನಮ್ಮಣ್ಣ ನಮಗೆ ಎರವುಂಟಿ (ಹೆಮಸ. ೧೬-೧೮). `ಎರವಿ ; 
"ಎರವಿಗೊಳ್‌' ಸರಾ, 


ಎರವುಗಾಣ್‌ 


'ಎರವತೆು- ಸಾಲಕೊಡು: ತಮ್ಮೊಳಗಾರು ಮೂದೇವರೊಳು 
ಮುಖ್ಯರೆನುತ್ತ ಸಂಶಯಕೆರವ ತೆತ್ತರು [ಪಾಕಾಂ. ನಿತ್ತರು] ಮನವನಂಗೀ 
ಕರಿಸಿ ಬಹುಮತ ವ (ನಿಭಾಗ. ೧೦-೯೨-೧). ಎರವಾಗು - ೧. ಹೊರ 
ಗಾಗು; ದೂರವಾಗು : ಈ ಹಂಗಾಮು ಸಾಧಿಸಿಕೊಳ್ಳದಿದ್ದರೆ ನಾವು 
ವರುಷದ ಗಂಜಿಗೇ ಎರವಾಗಬೇಕಾದೀತು (ಮೊಪಾಸಾ. ೩) ; ಈ ಧನಕ್ಕೆ 
ನಾನು ಎರವಾಗುವಂತೆ ಮಾಡಬೇಡ (ಇಪ್ಪಕ. ೩೪೭) ; ಇವಳಂತಹ ದೇವಿ 
ಯನ್ನು ಪಡೆದೂ ತಾನು ದಾಂಪತ್ಕ ಸುಖಕ್ಕೆ ಎರವಾಗಿದ್ದಾನೆ (ಪ್ರೇಮಾಶ್ರ. 
೧೬೦). ೨. ದ್ದೆ ಕ್ಲ ಸಿಯಾ ಗು; ಹಗೆಯಾಗು : ನಾವು ಬಿಟ್ಟ ದಾಣ 
ನಮಗೇ ಎರವಾಗುತ್ತಿತ್ತು (ಚಿಕ್ಕದೇ. ೧೪೪) ; ಇಂಥ ಮಾತುಗಳಿಂದ ಈ 
ಮನೆಗೆ ಅಜನ್ಮ ಎರವಾಗಿ ನಿಲ್ಲಬೇಕಾಯಿತು (ದಾದಿ. ೨೦). &. ಹಾನಿ 
ಯಾಗು; ಕಷ್ಟವಾಗು : ಸ್ವಾಭಾವಿಕ ಮಲಿ ಏಳುವುದರಿಂದ ಎಷ್ಟೋ 
ಜನರ ಪ್ರಾಣಕ್ಕೆ ಎರವಾಗುವುದು (ಮುಂಬಯಿ. ೪-೨೧೯). ಎರವಿನ ಸಿರಿ ಎ 
ಸಾಲದ ಐಶ್ವರ್ಯ : ಅತನಂತಪ್ಪ ಪುತ್ರರಂ ಪಡೆವಕೊತ್ತೆಯ ಗೂಂಟಂ 
ಸೊಡರಿಟ್ಟೇಜುವಂತೆರವಿನ ಸಿರಿಯನಜಕಿದು (ಅರ್ಧನೇ. ೫-೨ ವ). ಎರವು 
ಕೊಡು - ಸಾಲಕೊಡು; ಕಡಕೊಡು : ತಮಗೆ ಮತ್ತೊಬ್ಬರು ಎರವು 
ಕೊಡಬೇಕೆಂತ್ರಲೂ ಮರ್ಯಾದೆ ಮಾಡಬೇಕೆಂತಲೂ ಅಪೇಕ್ಷೆ (ಮುಂಬಯಾ. 
೪-೮೫) ಎರವುತರು- ಸಾಲವನ್ನು ತೆಗೆದುಕೊಂಡುಬರು; ಕಡ 

- ತರು: “ಯಾಚಿತಕಂ - ಕೇಳುವುದರಿಂದ ಹೊಂದಲ್ಪಟ್ಟದ್ದು, ಎರವು 
ತಂದದ್ದಕ್ಕೂ ಹೆಸರು” (ಸಿದ್ಧಾಂತಿ. ೨೬೫). ಎರವುಜೀಡು- ಸಾಲವನ್ನು 
ಬೇಡು ; ಕಡಕೇಳು : ಅಮಗದಲ್ಲಿ ಪಾತ್ರಮಾಡುವಾಗ, ಮದ್ದಳೆ ಎರವು 
ಬೇಡಿದಂತೆ (ಗಾದೆ) 

[ಎರೆ + -ವು. / ತಮಿ. ಮಲ. ಇರವು; ತುಳು. ತೆಲು. ಎರವು] 

ಎರವುಗಾಣ್‌ (ಕ್ರಿ). ಭೇದವನ್ನು ಕಾಣು; ವಿರೋಧವನ್ನು ಕಾಣು: 

ಜೇಡವೈ ಕರೆಸು ನೀನೆರವುಕಾಣ್ಬುದಳಾನು ಮಾಡಿದ ನೋವಿಲ್ಲ ನಿನಗೆ 

(ಭರಚ. ೩೯-೧೩೦); ಅರೆಸುಮಕ್ಕಳಿಗವರಬಲೆಯರೆಲ್ಲರಿಗೆರವುಗಾಣದೆ 

ತನ್ನ ಮನೆಗೆ ಕರೆದುಣಲಿಕ್ಕಿ ಮತ್ತುಡಲಿತ್ತು ತೊಡಲಿತ್ತು (ಭರಚ. ೪೦-೨೧). 
[ಎರವು * ಕಾಣ್‌) 

ಎರವುಗೊಳ್‌ (ಕ್ರಿ). ಬೇಡು; ಯಾಚಿಸು: ಅಂತೆರವುಗೊಂಡಿದೇನಿವ 
ಳೆಂತುಂ ಪೋ ಬಾರಳೇವೆನೆನುತಂ (ಕಾದಂಪೂ. ೯೫೫). 

[ಎರವು * ಕೊಳ್‌) 

ಎರವುರಿ "ಎಲಹುರಿ' ನೋ. ` 

ಎರಳ್‌ "ಎರಟ್‌? ನೋ. 

ಎರಳು (ನಾ). (?): ಉರಿಯ ಹಳ್ಳವನು ಕೆಂಡದ ತೊಜಕೆಯನೆಸೆವ 

ಕತ್ತರಿವಾಣಿಗಡಲ ನಿಷಕೂಪಂಗಳಂ ನಂಜಿನೆರಳ ಮಾರಿಯ ಮನೆಯನಾ 
ಮೃತ್ಯುವಿನ ನೆಲೆಯನಾರಯ್ಕುತಂ ಬಂದನು (ಸಿದ್ಧರಾ. ೩-೭). ಔ ಈ 
ಶಬ್ದ ನೆರಳು ಎಂದಿರಬಹುದೆ. (2) 

"ಎರಳೆ "ಎರಲೆ' ನೋ. 

ಎರಳೆಕಣ್‌ "ಎರಳೆಗಣ್‌? ನೋ. 

ಎರಳೆಕುರುಪ "ಎರಲೆಗುಟುಪ' ನೋ. 

ಎರಳೆಗಣ್‌, ಎರಳೆಕಣ್‌ (ನಾ). ಜಿಂಕೆಯ ಕಣ್ಣಿ ನಂತಿರುವ ಕಣ್ಣು: 

ಎರಳೆಗಣ್ಣಳ ವಟಫಲಾಧರದ ಬೆಳ್ನಗೆಯ ಪಠಪುತ್ತು ಮಿರ್ಪ ಪ್ರಕಾಶ ರದದ 
(ಭಾವಚಿಂ. ೩-೪೪); ಪರಳುಮೊಲೆಯರಳೆಗಣ್ಮುರುಳುದಲೆ . ... ಪೆಣ್ಗಳ್‌ 
(ಸೌಂದಪು. ೧೭-೩೬); ಬಗ್ಗಡೊವಲಂ ಕಂಡೊಡಂ ಬೆರ್ಚುವೆರಳೆಗಣ೯ 
ಪ೦ನ ಪೆರ್ಬುಲಿ ನೋಟಮಂ ಸಹಿಸಲುಂಟಿ ವನದಿ (ಶ್ರೀರಾಮ. ೩-೫೩). 
ಎರಳೆಕಣ್‌ : ಎರಳಿಕಂಗಳ ಹೆಂಗಳೊಲುಮೆ ಬರೆಹ ನೀರಮೇಲಿನ 
(ಪುರಂದ. ೨-೧೬-೩). [ಎರಳೆ (ಲ.ಎರಲೆ) + ಕಣ್‌] 


೧೦೯೨ 


ಎರಟಕ್ಕೊಣೆ 


-|ಎರಳೆಗುಜುಪ "ಎರಲೆಗುಟುಪ' ನೋ. 


ಎರಳೆವಲೆ (ನಾ). ಜಿಂಕೆಯನ್ನು ಹಿಡಿಯುವ ಬಲೆ: ಎರಳೆವಲೆ 
ಹಂದಿವಲೆ ಹೊಯಿವಲೆ ಹರಹುವಲೆಗಳೆಳೆನಲೆ ಹುಡಿಕೆವಲೆ (ಸಾಳ್ವ ಭಾ. 
೫-೧೯). [ಎರಳೆ (ಆ ಎರಲೆ,) + ಬಲೆ] 

ಎರಳ್ಳವರ "ಎರಡು' ಪರಾ. 

ಎರಳ್ತಡಿ "ಎರಡು? ಪರಾ. 

ಎರಕ್ತಿರ "ಎರಡು? ಪರಾ. 

ಎರಳ್ಲೆಂಡು "ಎರಡು? ಪರಾ. 

ಎರಳ್ಹಲೆವಕ್ಕಿ (ನಾ). ಎರಡು ತಲೆಯ ಹಕ್ಕಿ; ಗಂಡಭೇರುಂಡ: 
ದೊರೆವಡೆದ ಸತ್ಯಮೇವೋದ್ಧ ರಾಮ್ಮಹಮೆನಿಪ್ಪ ಲೇಖನದ ಕನ್ನಡ ನಾಡರ 
ಸರ ಎರಳ್ಹಲೆಪಕ್ಕ್ರಿಯ ಕುರುಪಿನ ಪಳವಿಗೆಯನೆತ್ತಿದರ್‌ ಪಡೆವಳ್ಳರ್‌ 
'(ಮರಾಚ. ೧೧-೪೨). 

(ಎರಳ್‌ (ಆ ಎರಡು) + ತಲೈ* ಪಕ್ಕಿ] 

ಎರಕ್ನಿಸೆ "ಎರಲಕ್ತಿಸೆ' ನೋ. 

ಎರಳ್ನುಡಿ "ಎರಟ್ಟುಡಿ' ನೋ. 

ಎರಳ್ಮಾಡು (ಕ್ರಿ). ಎರಡು ತುಂಡುಮಾಡು, --ಭಾಗಮಾಡು : 
ಜೋಡಿಸಿದಶ್ವಕಂಧರಮನೊಂದೆ ಶರಾಗ್ರ ದೆ ಖಂಡಿಪಂತೆರಳ್ಮಾಡುವ 
ಪೊದಳ್ಹ ಲೋಹದೊಳ್‌ ಜೊ ಡನಡುತು ೯ ತುಂಡಿಸ ವರೂಥಿಗ 
ಳೊಟ್ಟಿಜೆಯಿಂ ಪಳೆಂಚಿದರ್‌ (ರಾಜಕೇ. ೬-೬೭). 

[ಎರಳ್‌ (ಆ ಎರಡು) + ಮಾಡು] 

ಎರಳ್ಕೆಯ್ಲಾಣಿಸು (ಕ್ರಿ). ಮೈಯ ಎರಡೂ ಕಡೆ ಕಾಣಿಸು: ತಾನೆ 
ಮನೋಜನೆನಿಸಿಕೊಂಡು ನಲ್ಲಂ ತೊಲಗಿದ ಪದದೊಳಗೆನ್ನೊಡಲಲ್ಲಿ 
ನಡುವವೊಲೆರೆಕ್ಮಿಯ್ಗಾಣಿಸಿ ನಿಬ್ಲದೆ ಮನವನೆಸುತ್ತಿರ್ದಪನೆಂದಳ್‌ ವಿರಹಿಣಿ 
ಸಖಿಯೊಳ್‌ (ಉದ್ಭಜೇ. ೪-೩೫). "ಇರ್ಮೆಯ್ಗಾಣಿಸು' ಪರಾ. 

[ಎರಳ್ಳೆಯ್‌ + ಕಾಣಿಸು) 

ಎರಳ್ಸೆತ್ತಿಗೆ "ಎರಡು? ಪರಾ. 

ಎರಳ್ಸೀಳಾಗು "ಎರಡು? ಪರಾ. 

ಎರಟ್‌್‌, ಎರಳ್‌ (ನಾ). ಎರಡು ಎಂಬ ಸಂಖ್ಯಾವಾಚಿಗೆ ವ್ಯಂಜ 
ನಾದಿ ಶಬ್ದಸೇರಿ ಸಂಧಿಯಾದಾಗ ಬರುವ ರೂಪಗಳು. 
"ಎರಟ್ಲ್ವಡಿ', "ಎರಳ್ವವರ' ಪರಾ. [೬ ಎರಡು] 

ಎರಬ್ಶಿಡಿ "ಎರಡು ' ಪರಾ. 

ಎರಬ್ಬಣ್‌ "ಎರಡು? ಪರಾ. 

ಎರಲ್ಯಣೆ "ಎರಡು? ಪರಾ. 

ಎರಟ್ಕರ "ಎರಡು? ಪರಾ. 

ಎರಖ್ಯುದುರೆ "ಎರಡು? ಪರಾ. 

ಎರಟಸ್ಕಿಲ "ಎರಡು? ಪರಾ. 

ಎರಲಕ್ಕ್ಮಿ ದು "ಎರಡು? ಪರಾ. 

ಎರಯ್ಕೋಡು "ಎರಡು? ಪರಾ. 

ಎರಬ್ಬಂಡ "ಎರಡು ಪರಾ. 

ಎರಬ್ಬಂಡುಗ "ಎರಡು ' ಪರಾ. 

ಎರಟ್ಲಿಂಡ "ಎರಡು? ಪರಾ. 

ಎರಬ್ರಿಡಿ "ಎರಡು? ಪರಾ. 

ಎರಚ್ತಿರೆ "ಎರಡು? ಪರಾ. 

ಎರಲಕ್ತೀಕ "ಎರಡು? ಪರಾ. 

ಎರಲಕ್ತಿಸೆ. "ಎರಡು ?ಪರಾ. 

ಎರಲ್ಕೊಣೆ "ಎರಡು' ಪರಾ. 


ನಿರಮ್ನುಡಿ 


ಎರಲ್ಲುಡಿ, ಎರಡುನುಡಿ, ಎರಳ್ನುಡಿ (ಕ್ರಿ). ಎರಡು ಮಾತಾಡು; 
ಆಡಿದ ಮಾತಿಗೆ ತಪ್ಪು ;. ಸುಳ್ಳು ಹೇಳು : ಪಿಡಿದನೆ ಪ್ರರಿಗಣೆಯನೆರ 
ಬ್ನುಡಿದನೆ ಬಳ್ಳಿದನೆ ತಾನೆ ತನ್ನನೆ ಇನು ಪಿಡಿದಟೀದೆಂ (ಪಂಪ ಭಾ. 
೧೨-೨೧೬) ; ಎತ ಡಿಯಂ pT (ಗದಾಯು. ೭-೫೮). 
ಎರಡುನುಡಿ: “ಎರಡುನುಡಿವವ ಪುರೋಭಾಗಿ ದ್ವಿಜಿಪ್ವಕಂ ? 
(ಮಂಗರಾ ೬೮-೯). ಎರಳ್ನುಡಿ: ನೋರ್ಪ್ಪಡಮೆನ್ತುಂ ನುಡಿಗಲ್ವಂದು 
ವೆರಳ್ನುಡಿ ನುಡಿಯಂ ಕಲಿ ಸತ್ಯವಾಕ್ಕನೀ ಬಾಚಿ ನೃಪಾ (ಸೌಇಇ. 1-4, 


33೬-೩೧; 1132). [ಎರಟ್‌' (ಆ. ಎರಡು) + ನುಡಿ] 
ಎರಬ್ಬಿಜ್ಜೆ "ಎರಡು? ಪರಾ. 
ಎರಬ್ಬಿಡೆ "ಎರಡು? ಪರಾ. 10 


ಎರಬ್ಬಗೆ "ಎರಡು? ಪರಾ 
ಎರಬ್ಬಲ "ಎರಡು? ಪರಾ 
ಎರಲಖಯ್ಸಾರಿ "ಎರಡು? ಪರಾ 
ಎರೆಯ್ಮಾತು "ಎರಡು? ಪರಾ 
ಎರಟ್ವಲಗೆ "ಎರಡು? ಪರಾ. 15 
ಎರಲ್ವಾತು "ಎರಡು? ಪರಾ 
ಎರಿಗಲ್‌ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಎರಿಗಲ್‌ 
ಮಾರಟ ಕೂಡ್ಲೂರ ಮೂವತ್ತು ಂ (ಎಕ. ೫11, ಮದ್ದಗಿ. ೫೧-೧ ; 950). 
[1]. 
ಎರಿಗಲ್ಮಾರಟ (ನಾ). ಎರಿಗಲ್‌ ಊರಿನ ಮಾರಟ ಎಂಬುವನು: |20 
ಸ್ವಸ್ತಿಶ್ರೀ ಎರಿಗಲ್ಮಾರಟ ಕೂಡ್ಲೂರ ಮೂವತ್ತು ಂ (ಎಕ. ೫11, ಮದ್ದಗಿ. 
೫೧-೧ ; 950). [ನರಿಗಲ್‌ + ಮಾರಟ್ಯ) 
ಎರಿಗಲ್ಕು ಗ್ಗೇರಿ (ನಾ). ಒಂದು ಸ್ಥಳದ ಹೆಸರು: ನೆಗಳ್ಡಂ ಶ್ರೀ ವೀರ 
ನಿದ್ಯಾಥರಂ ಎರಿಗಲ್ಲು ಿಗ್ನೇರಿಯಂ ಮುಂ ಮುನಿಯ ಮನು ಮಳ್ಳಿ 
ಸಲ್ಯನ್ಯಕುಬ್ಬೇಶ್ವರನಂ (ಕಕುಲ. ೭-೬ ; 1019). 25 
[ಎರಿಗಲ್‌ + ಮುಗ್ಗೇರ್ಕಿ] 
ಎರಿಗಲ್ವಾಡಿ (ನಾ). ಒಂದು ಸೀಮೆಯ ಹೆಸರು: ಸ್ವಸ್ತಿಶ್ರೀ ಚೋಳ 
ಧನಣ್ಟಾಯ ಎರಿಗಲ್ವಾಡಿ ಅಜುನೂಲ ಆಳೆ (ಎಕ. ೫11, ೯೨-೧; 
750). ಔ ಎರಿಕಾಲವಾಡಿ, ಎರಿಗಾಲ[ವಾಡಿ] ಎಂಬ ರೂಪಗಳೂ 
ಇವೆ. [ನರಿಗಲ್‌ * ವಾಡಿ] 
ಎರಿಮಾಲು (ನಾ). ಒಂದು ಗಿಡದ ಹೆಸರು : (ಮೈಔಗಿ. ೭೪-೧೫೧೬). 
[ಎರಿ * ಮಾಲ್ಕು] 
ಎರಿಯೂರು (ನಾ). ಒಂದು ಊರಿನ ಹೆಸರು: ಎರಿಯೂರ 
ದಿನಕರಯ್ಮ ಸೆಟ್ಟಿಯ ಲಿಕಿತಂ (ಎಕ. 7೪, ಎಳಂದೂ. ೨೫-೧೫ ; 995). 
[ಎರ್ಕ * ಊರ್ಕು (ಆ ಊರ್‌)] 35 
ಎರಿಲದ್ದು (ನಾ). ಒಂದು ಬಗೆಯ ಹದ್ದು (8). 
[ಎರಲ್‌ + ಹದ್ದು (ಆ ಪರ್ದು)] 


ಎರು (ಕ್ರಿ). “ಸಮಗ್ರವಾಗು” (ಕಲ್ಪದ್ರು. ೪೯). [] 
ಎರುಂಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : (ಮೈಔಗಿ. ೧೭-೩೧೮). 
[ಎರ್ಯು * ಬಳ್ಳಿ | 40 


ಎರುಬು (ನಾ). ಸಗಣಿ; ಮಲ; ಗೊಬ್ಬರ: ನಿರವಧಿಕ ತೃಷೆ ಬುಭು 
ಕ್ಷಾದಿಗಳನಾವಗಂ ನರಲುವತಿಶಯ ದುಃ ಖನೆಂತಕ್ಕೆ ಯಕುಟು ಗಳತೊಹತಿ 
ಚುತ ಹಿಡಿದು ತಂದೂ (ವೀಶೈಪು. RS “ಎರುಬುಹುಳು'? 
ಪರಾ. 
[ಜೀ. ॥ ತಮಿ. ಎರು. ಎರುವು; ತೆಲು. ಎರುವು ; ನಾಯ್ಯಿ. |48 
ಎರಂಗ್‌] 


೧೦೯೩ 


ಎಕೆ 


ಎರುಬುಹುಳು (ನಾ). ಎರೆಹುಳು: *ಮಹೀಲತ್ಕಾ ಗಂಡೂಪದಃ, 
ಕಿಂಚುಲಳಃ - 4 ಎರುಬುಹುಳುವಿನ ಹೆಸರುಗಳು. ಅಂದರೆ ಕೆಸರಲ್ಲಿಯೂ 
ತೇವದ ನೆಲದಲ್ಲಿಯೂ ಇರುವ ಹಂಚೀಕಡ್ಡಿಯಂಥಾ ಕೆಂಪು ಹುಳು 

- (ಸಿದ್ಧಾಂತಿ, ೬೪) * [ಎರುಬು + ಹುಳು (ಆ ಪುಲು)) 


5| ಎರೆ "ಎಆಕ್ಸಿ' ನೋ. 


ಎರ್ಕೆ (ಕ್ರಿ). ಬೇಡು; ಕೇಳು; ಯಾಚಿಸು: “ಎಕೆ - ಯಾಚ್ಲಾಯಾಂ 
(ಬೇಡು), ಭೂವಿಶೇಷ ತಿರ್ಯಗ್ಗಾ )ಸಯೋಃ (ಮೃಗ ಪಕ್ಷಿಗಳ ಆಹಾರ) ” 
(ಶಮಧಾ) ; ಎರೆದರ್‌ ಸಂತುಪ್ಪರಾದರ್‌ ಕದನದೊಳಿದಿರಂ . ನಾಲ್‌ 
ಮಾಜಾಂತು ನಿಂದಾಂತರಿಭೂಪರ್‌ ಭಸ್ಮಮಾದರ್‌ (ಕಾವ್ಯಸಾ. ೨೧೫ 
ಶೂದ್ರಕ); ಮನಮೊಲ್ಹುದನೆರೆಯೆ (ಎಇ. X1೪, ೩೩೦-೧೦; 929); 
ಬರವಂ ಬೇಡಿದರ್ಗೀವ ದೇವನೆ ವಲಂ ನಾಣ್ಗೆಟ್ಟು- ಬಂದೆನ್ನಸಿಂತೆರೆದಂ 
(ಪಂ ಪ ಭಾ. ೯-೬೩) ; ಬಲಸಿಡಿಲು ಪಗೆಗೆ ತನ್ನಂ ಮಜಕಿವೊಳ್ಳ ನರಂಗೆ 
ವಜ್ರಪಂಜರಮೆರೆದರ್ಗುಜಕಿ ಕೊಡು ವ ಚಾಗದಿಂದಂ ನೆಜಕಿ ಪೋಲ್ತಂ 
ಕಲ್ಪವೃಕ್ಷಮಂ ಮಹದೇವಂ (ಸೌಇಇ. 2-4, 1147) ; 
ಎರೆದವರಿಗೆ ನೃಪಾಲರೂಪಿನ ಸುರಕುಜನೆ ಮುಳಿದಹಿತ ನೃಪರಿಗೆ * 
ಜವನೆನಿಸಿರ್ದನಾ ಕಂಸ (ಸಾಳ್ವಭಾ. ೯-೫೯); ನೀನೆರೆವಂದು ನೀಡೆ 
ದವನಿನ್ನಾರ್ಗಂ ಗಡಾ ನೀಡುವಂ (ಗಿಳಿವಿಂ. ೫೩-೧೩). 

(ದೇ. 1 ತಮಿ. ಮಲ. ಇರ; ಕೊಡ. ಎರ] 

ಎರ್ಕೆ (ನಾ). (ಗಾಡಿಯ ಚಕ್ರಕ್ಕೆ ಹಾಕುವ) ಕಪ್ಪಾದ ಎಣ್ಣೆ; 
ಶೀಲೆಣ್ಣೆ: ಮಂಡೆಯೋಡಿನ ಸಿಪ್ಪುಗಳನು ಲಗ್ಗೆಯನೊಡ್ಡಿಕೊಂಡೆರೆ 
ಯನು ಹಚ್ಚಿಕೊಂಡು ಸೆಂಡನಿಟ್ಟಾಡುವ ಮಕ್ಕಳ . ಮರುಳ್ಗಳ ತಂಡ 
ರಂಚಿಸಿತಲ್ಲಲ್ಲಿ (ನೇಮಿಸಂ. ೮-೯೮); ಲೇ ಮದ್ದೂರ ಎರೆ ತೆಗೆದು 
ಕೊಂಡು ಬಾರೋ (ನಮ್ಮಳ್ಳಿ. ೨೭); ಇವಳು ಯಾವಾಗಲೂ ಹೀಗೆಯೇ 

ಎ ಆಗಾಗ್ಗೆ dis ಚಕ್ರ ದಂತೆ ಕಿರುಗುಟ್ಟುತ ತ್ತಾಳೆ (ಪುನರ. ೪೭೨). 

"ಹೆರ ಪ [2] 

ಎಕ್ಕೆ (ನಾ). ಜಃ ಮಣ್ಣಿನ ಭೂಮಿ; ಎಕೆಭೂಮಿ: “ಎರೆ - 
ಯಾಚ್ಞ್ಞಾಯಾಂ (ಜೇಡು). ಭೂವಿಶೇಷ್ಯ ತಿರ್ಯಗ್ಗಾಸಯೋಃ (ಮೃಗ 
ಪಕ್ಷಿಗಳ ಆಹಾರ)” (ಶಮಧಾ);“ಎರೆಯುಳ್ಳು ದೊಂದು ಭೂಮ್ಯಂತರಮದು 
[ತಾಂ] ಕೃಷ್ಣಭೂಮಿಯಕ್ಕುಂ” (ವಸ್ತುಕೋ. ೨೬-೪); * ಅಸಿತರಸೆ ಕೃಷ್ಣ 
ಮೃತ್ತಿಕೆಯನಲೈರೆಯಕ್ಕು (ಮ ಂಗರಾ.- ಇರ್ಕ್ಯೃಣ್ನಿಗಂ 
ಕಟನಿ ಪೆರ್ಗ್ಗೆಜಕಿಯಾ ಕೆಟಗೆ ಅಜುಗಣ್ಣುಗಂ ಎರೆ (ಎಕ. 1೪, ನಾಗಮಂ. 
೮೫-೬೮; 776) ; ಮೊದಲೇಖಸಿಯೊಳ್‌ ಇರ್ಬಣ್ಣುಗವೆದೆ. ಗಜಕ್ಸಿ ಪನ್ನಿರ್‌ 
ಮತ್ತೆಲ್‌ ಎಆ್‌ರೆ3 ಅಯ್ನೂಜಂ ಬಳ್ಳಿಯತೋಂಟ (ಎಕ. ೩1, ದಾವಣ. 
೧೭-೧೪ ; 889) ; ಕಾಲಾ ಚ್ಛಿಂಗೆ ಪುಲ್ಲಬೇಲಿ.ಪೆರ್ವೊನಲಿಂಗೆರೆಯ ಪೆಟ್ಟಿ 
(ಧ ಮಾಮ. ೧೪-೧೦೪); ಎರೆಯನ್ನು ಉಳುವಂಗೆ ದೊರೆಯನ್ನು 
ಪಿಡಿದಂಗೆ ಉರಗಭೂಷಣನ ನೆನೆವಂಗೆ ಭಾಗ್ಯವು ಆರಿದಲ್ಲ (ಸರ್ವಜ್ಞ. 
೨೯೦) ; ನೆಲವೊಂದೆ ಹೊಲಗದ್ದೆ ತೋಟ ಮರಳೆರೆ ಬೇರೆ (ಮಂಕು ಕ. 
೨೩೭) ; ಎರೆ ಹೊಲವಿರಬೇಕು ಕರೆ ಹೆಂಡತಿಯಿರಬೇಕು (ಗಾದೆ). . 

ಎರೆಯಮಣ್ಣು - ಕಪ್ಪಾದ ಭೂಮಿ; ಜೇಡಿಮಣ್ಣು : ತಾನಿರ್ಪ 

ನೆಲದ ಡೊಗಕೊಳಗೆ ಹೊಕ್ಕ ಯತ್ತ ಮಿರೆ ಜರಿದು ಬಲುಹೆಂಟಿಯಾಗಿ 
ಮೇಲಿಪ್ಪೆ ಕೆಯ ಮಣ್ಣೆನ್ನ ಚನ್ನ ನೋವದೆ ಮುಜೀದುದು (ಸಮ್ಮಕ್‌. 
೨-೪೩). 4 

(ಜೀ. ॥ ತಮಿ. ಎರುವೈ ಎ ರಕ್ತ, ತಾಮ್ರ; ತೆಲು. ಎಣುಪ್ತು ಎಲ್ರ 

ಎಅ್ರನ್ಯ ಎಜ್ಪಿನಿ- ಸಗರ: ರೇಗಡ್ಯ ರೇಗಡಿ = ಜೇಡಿಮಣ್ಣು ; 

ಕೋಲಾ, ಎರ್ರೊಡಿ, ಎರೊರಿ ಇ ಕೆಂಪು) 


೨೪೯-೪೫ ; 


೨೮--೩) | 


ಎರೆ, 


ಎಕ್ಕೆ (ನಾ). (ಪ್ರಾಣಿ, ಹಕ್ಕಿ, ಮಾನುಗಳಿಗೆ) ಹಾಕುವ ಆಹಾರ; 
ಗ್ರಾಸ: “ಎರೆ - ಯಾಚ್ಞ್ಞಾಯಾಂ (ಬೇಡು), ಭೂನಿಶೇಷ, ತಿರ್ಯಗ್ಗಾ 
ಸಯೋಃ (ಮೃ ಗಪಕ್ಷಿಗಳೆ ಆಹಾರ)” (ಶಮಧಾ) ; *ಪಕ್ಕಿಗಳುಣಿಸೆರೆ 
ಯೆಂದುಮದಕ್ಕುಂ * (ಕವಿಕಂ. ೬೩); ಎಕಿಗೆಡಿಗುವ ತ ಸಾಕಂತಕಿ 
(ಶಾಂತಿಪು. ೫-೭೬) ; ಎಕೆಯಂ ಕರ್ಚಿ ಬಲಕ್ಕೆ ಪೋಗೆ ಶುಭದಂ ಪೆಣ್ಯಾಗೆ| 5 
(ಲೋ ಕೊ ಪ. ೧೨-೨೦); ಗಾಳದೆರೆಗೆ' ಪಾಯ್ದಟಕಿವುವು ಮಾನ್‌ 
(ಧರ್ಮಾಮೃ. ೫-೨೫) ; ಎರೆಯ ಚೆಲ್ಲುಲುಹನಜ್‌ ಬಲೆಗೆದಜು ಹಣ್ಜೆವಿಡಿ 
, ಆಡುವಬ್ಬರದ ಬೊಬ್ಬೆ ಹಬ್ಬಿತ್ತಡವಿಯ (ಹ ಚಕಾ. ೫-೨೫); 
ದೆನುಜರೆರೆಗಳ ಹಾಯ್ಯಿ ಗಾಣದಲನಿಮಿಷರನಿೀಡಾಡಿ ಕೊಂಡರು 
ದುರ್ಗವನು ಸುರರ (ಕುವ್ಯಾಕ. ೬-೧೦) ; ಎರೆಯಂ ನುಂಗುವ ಫಣಿಯಾ |10 
ಫಣೆಯಂ ಭರಿಕೈಯಿಂದೆ ನಿಡಿವ ಮದಕರಿ (ಜ ಯ ಕಾ. ೧೫-೩೩); 
ನಲಿಜೆಜಪ ಪರ್ದಿಂಗೆ ಸವಿಯೆರೆಯ ನಿಧಿಯಾಗೆ ಬಿಸುಟರ್ಕೆ ಬಯಲೊಳ್‌ 
(ಅಂತಿಗೊ. ೨-೨೩); ಬಿಳೀಜನಕ್ಕೆ ಬೇಕಾದ ಎರೆ ನಮತಾವ ಅದೆ (ಚಿಕರಾ. 
೩೬೮). "ಎರೆಹುಳು? ಪರಾ. 
[ಡೇ. ॥ ತಮಿ. ಇರೈ ; ಮಲ.'ಇರ ; ಕೊಡ. ಎರ್‌ ; ತೆಲು. ಎರ ; | 15 
ಬ್ರಾಹೂಳ. ಇರ್ಫ್‌ - ರೊಟ್ಟಿ, ಆಹಾರ] 
ಎರ್ಕೆ (ನಾ). ಹಾವಿನ ಪೊರೆ: ನಿವೇಶಿತ ತುರಂಗ ಸೈನ್ಯನಪನೀತ 
ಸಮಾಯೋಗನಾಗಿ ಪಾವಿನೆರೆಯದೊರೆಯ ದುಕೂಲಮ ಂ ಪೊದೆದು 
(ಕಾದಂಉ. ೫೪೧). "ಎರೆಗೆಯ್ಕ್‌' ಪರಾ. [ಆ ಶೆಕೆ ?] 
ಎರೆ, (ನಾ). ಜೊತೆಗಾರ ; ಸಂಗಡಿಗ ; ಒಡನಾಡಿ : ಕರದಿಂದ ಕಂತುಕ [20 
ಬಂದಾಗಸದೊಳು ಪರಿಯದ ಮುನ್ನ ಕುವರನ ಎರೆಗಳೆಡೆಯೊಳಾಂತು 
ಕೊಂಡು ನೋಟಕರಿಗಚ್ಚರಿಯನಿರದೆ ಪುಟ ಸಿಸಿದರು (ಕುರಾಸಾಂ. ೩೧-೮೨), 
(7 
ಎಕ್ಕೆ (ನಾ). ಅಂಚು; ದಡ; ಮೇರೆ: “ನಿಶಿತನೇಮಿನಾ- ಕೂರೆರೆಯ 
ನುಳ್ಳ [ಸಾಕಾಂ. ಕೂರಿತವಾದ ಪಟ ತ್ಚಿಯನುಳ್ಳ)] (ನೀತಿವಾ: ೨೩-೩೯) ; 
| ಕಾನೆಲುದೋಣಿಯನ್ನು' ಹಿಡಿದು ಏಕಾಂಗಿಯಾಗಿ ಊರ ಎಕೆಯನ್ನು 
ಗಸ್ತುತಿರುಗಬೇಕು (ಬೆಳುಮ. ೧). [2] 
ಎಕೇಊರು (ನಾ). ಒಂದು ಊರಿನ ಹೆಸರು : ಎರೆಊರ ಕಾಡಿಗಾವುಣ್ಣ 
(ಎಕ. 1೪, ಗುಂಡ್ಲುಪೇ. ೧೪-೭; 995 ?). 
[ಎರೆ * ಊರ್ಕು (ಆ ಊರ್‌)) 
ಎರೆಕಬ್ಬಿಣ (ನಾ). ತಾಂಡವಾಳ : “ಮೊದಲಿಗೆ ತಯಾರಿಸಿದ ಕಬ್ಬಿಣದ 
ಒಂದು ರೂಪವು ಎರೆಕಬ್ಬಿ w (cast-iron) ಎನ್ನಿಸುವುದು ೫ (ಬಾಲಪ್ರ. 
111, 1946). "ಬೀಡುಕಬ್ಬಿ ಣ? ಪರಾ. 
[ಎಕ್ಕಿ (< ಎ ಕೈ) * ಕಬ್ಬಿಣ (ಆ ಕರ್ಬೊನ್‌)] 
ಎರೆಕಾಡು, ಎರಗಾಡು (ನಾ). ಎರೆಯ ಹೊಲ: ಪನ್ನೆಸೆ ಉಣ್ಳುರು | 
ತಾಟಿಆಕಿಯರ್ಗೆ ಎರೆಕಾಡು ಇರ್ಪ್ಪತ್ತೈಮತ್ತರು (ಸೌ ಇ ಇ. 1x-1, 
೪೭-೭ ; 9ನೆಯ ಶತ). ಎರಗಾಡು : ಎರಗಾಡಿನಲ್ಲಿ ಜೋಳ ಚೆನ್ನಾಗಿ 
ಬೆಳೆಯುತ್ತದೆ (ಕೂಢಿ). "ಕಿಸುಕಾಡು' ಪರಾ. 
[ಎಕ್ಕೆ + ಕಾಡ್ಕು] 
ಎಕರೆಗೆ (ನಾ). ಎರೆಭೂಮಿಯ ಗದ್ದೆ : ಬೆಳವಾಡಿ ಗ್ರಾಮದಲು ಎರೆಗದ್ದೆ |40 
ಸ್ಥಳದಲು ಮಾನ್ಯವಾಗಿ (ಎಕ. ೩೪1, ಚಿಕ್ಕನಾ. ೧೦೩-೧೧ ; 1589). 
[ಎಕ್ಕೆ + ಗದ್ದೆ (ಆ ಗಲಕ್ಕಿ)] 
ಎರೆಗಿಜು (ಕ್ರಿ). ೧, ಆಹಾರವಾಗಿ ಭ್ರಮಿಸು. ೨. ಎರೆಹುಳುವೆಂದು 
ಭ್ರಮಿಸು: ಮಿಳಿರ್ವರುಣಧ್ವಜಂಗಳನೆಜಲ್ಲಳನೊಂದೆರೆಗೆತ್ತು ವಾರ್ಧಿ 
ಯೊಳ್‌ ಪೊಳೆನೆಳವಾಳೆಗಳ್‌ ಕರ್ದುಕೆ ಬಾಳೆಗಳಂ ತಿಮಿ ನುಂಗೆ (ಕಾವ್ಯಸಾ. | 45 
೬೬ ಶೂಕ್ರಳ). [ಎಕ್ಕೆ * ಗಿಲ್ಲ) 


25 


30 


೧೦೯೪ ಎರೆಮಣ್‌ 


ಎರೆಗುಲಿತನ (ನಾ). ಸ್ವಾಮಿಘಾತಕತನ : ಪ್ರಭುದ್ರೋಹದ ಎರೆಗುಲಿ 

ತನದ ಶಾಪಗ್ರಸ್ತವಾ ಅಭದ್ರವಂಶದ ಮುಳ್ಗಳಿಲೆಯು (ಮಂತ್ರಶ. ೭೬-೩). 
[ಎರೆಗುಲ್ಕಿ + -ತನ] 

ಎರೆಗೆದಲು (ಕ್ರಿ). ಎರೆಯನ್ನು ಚೆಲ್ಲು; ಗ್ರಾಸವನ್ನು ಹರಡು; ಚರು 
ಹಾಕು: ಬಲೆಯೊಡ್ಡಿ ತೋಹುಗೊಂಡೆರೆಗೆದಜಕಿ ಬೆಳ್ಳಾರೆ ಸುತ್ತಿ ಸರಿವ 
ಬಿಗಿವ ಸಂಕಟಬೇಡ (ಹಚಕಾ. ೫-೨೦). [ಬಕ್ಕೆ * ಕೆದಜು] 

ಎರೆಗೆಯ್‌, (ಕ್ರಿ). ಪೊರೆಯನ್ನು ಬಿಡು : ರುಧಿಕೋದ್ಗಾರಿಯಂ ಪಿಡಿದು 
ತೂಗುತಿರ್ಪುದುಮುರಗಳೇತನನೆರೆಗೆಯ್ದುರಗರಾಜನಂತೆ ಬೆನ್ನನೆ ಬರೆ 
(ನೇಮಿಪು. ೧೨-೧೮೭ ವ). (ಎಕ್ಕೆ + ಕೆಯ್‌] 

ಎರೆಗೆಯ್ಸ್‌, (ನಾ). ಎರೆಹೊಲ : ಎಳಿನೆಣ್ಣಮೆಯ್ಯ ಕೋಮಲ ನಖಲೇಖೆ 
ಯಂತಿರೆರೆಗೆಯ್ಗ [ಪಾಠಾಂ. ಅಜಂಗೆಯ್ಸ] ಳೊಳಾದುವು ಕೂಡೆ ಬೀಡೆಗಳ್‌ 
(ಜಗವಿ. ೧೪-೭). [ಎಕ್ಕೆ * ಕೆಯ] 

ಎರೆಗೊಳ್‌ (ಕ್ರಿ). ಆಹಾರವನ್ನು ತೆಗೆದುಕೊ; ಗ್ರಾಸವನ್ನು ಪಡೆ: 
ಅಡಸುವ ಕಾಳದಂಡಮೆರೆಗೊಳ್ವಸಿತೋರಗನೆಂಬ ಶಂಕೆ ನೂರ್ಮಡಿಸಿರೆ 
(ಕಾದಂಪೂ. ೧೮೪) ; ಮುಳಿಯದೆ ಕಾಲಮಲ್ಲದೆರೆಗೊಳ್ಳವು (ಪಾಕಾಂ. 
ದಿಕೆಕೊಳ್ಳವು] ಪಾವುಗಳ್‌ (ಜೀವಸಂ. ೬೬-೬) ; ಭರದಿಂದವೆ ಬಂದಾ 
ರವಿ ಶಶಿಗಳನೆರೆಗೊಂಡಕ್ಕಿ ಸದಾಯ್ತು ( ಶ್ರೀಪಾಲ. ೧೧-೬೦). 

[ಎಕ್ಕೆ * ಕೊಳ್‌] 

ಎರೆಚೀಲ (ನಾ). ಆಹಾರದ ಚೀಲ: ಪಕ್ಷಿಗಳ ಅಥವಾ ಕೀಟಗಳ, 

ಜೀರ್ಣಾಂಗದ ಆದಿಭಾಗ ; ಎರೆಚೀಲ (೦೯೩೪. ಇಂಕನಿ). 
[ಎರ್ಕೆ + ಚೀಲ] 

ಎರೆಡಿಯೂರು (ನಾ). ಒಂದು ಊರಿನ ಹೆಸರು: ಶಾನ್ತನೂರುಂ 
ಎರೆಡಿಯೂರುಳುಂ ವನ್ನ ತೂಮ್ಪ ಕಟನಿ ಯುಂ ಅವರ ಮನೆಯುಂ 
ವಾಳ್ಗಟ್ಜುಂ ಪ್ರಸಾದಜಕ್ಲಿಯ್ದಾರ್‌ (ಎಕ. ೫, ಮುಳಬಾ. ೨೫೫-೧೦; 750) ; 
ತಿರುವೆಜ್ಚಡಯ್ಯನ್‌ ಎರೆಡಿಯೂರೆ ಪೆಬ್ಬು ಜುಗೊಳೊಳಾನ್ತಿಜನಿದು ಸತ್ತನ್‌ 
(ಎಕ. ೫, ಮುಳಬಾ. ೧೦೮-೪ ; 950). 

[ಎರೆಡ್ಗಿ * ಊರ್ಕು (ಆ ಊರ್‌)) 

ಎರೆತ್ಕ (ನಾ). (ನೀರು) ಎರೆಯುವಿಕೆ: ಮಾಹ; ಮಜ್ಜನ; ಸ್ನಾನ; 
ಎರೆತ (8೩th. ಇಂಕನಿ). [ಎರೆ, (ಆ ಎಜಕ್ಕಿ) * -ತ್ಯ] 

ಎರೆತ್ಕೆ (ನಾ). (ಕರಾ) ಎತ್ತು, ಕೋಣ ಮೊದಲಾದುವುಗಳಿಗೆ 
ಕೊಡುವ ಪೌಷ್ಟಿಕ ಆಹಾರ. [ಎಕ್ಕೆ * -ತೃ] 

ಎರೆತ್ಕ (ನಾ). ಬೇಡಿಕೆ: ಅರಸಗೆ ಉಡುಪೆಂದರೆ ಬಲು ಆಸೆ... 
ಉಡುಪಿನಾಸೆಗರಸಸ್ತು ಎಂದ ಅವರೆರೆತಕೆಲ್ಲಕೂ “ಹ್ಞೂ ಎಂದ (ಗಣೇಶ. 


೬೦-೧೩). [ಎರ್ಕಿ + -ತೃ] 
ಎರೆಪಡಿ (ನಾ). (9): ಬೆಳ್ನಲ್ಲ ಸರಡೆ ಪೆರೊಟಕ್ಟಿಎ (ಯೆ) ಎರೆಪಡಿ ಎ 
(ಯೆ) (ಇಆ. 111, ೨೧೩-೫೪ ; 10ನೆಯ ಶತ). [?) 


ಎರೆಬುಳು, ಎರೆಹುಳು (ನಾ). ಮಣ್ಣಿ ನಲ್ಲಿ ವಾಸಿಸುವ ಒಂದು ಹುಳು: 
ಎರೆಬುಳು ಗುಳ್ಳಿ ಮುಂತಾದುವು ಕೆಲವಕ್ಕೆ ಸ್ಪರುಶನ ಜಿಹ್ವೆಗಳುಂಟು 
(ಭರಚ. ೬೭-೯೭). ಎರೆಹುಳು : ದುಂಬಿಗಳಿಗೂ ಹೂವು ಕಾಯಾಗುವು 
ದಕ್ಕೂ, ಎರೆಹುಳುವಿಗೂ ಜನಗಳ ಆಹಾರಕ್ಕೂ ಯಾರು ತಾನೇ ಸಂಬಂಧ 
ಹೇಳಬಲ್ಲರು (ಕಗದ್ಯ. ೧೫೬). [ಎರ್ಕೆ * ಪುಳು (ಆ ಫುಟು,)] 

ಎರೆಭೂಮಿ (ನಾ). ಎರೆಕಾಡು: (ಕೈಸ್‌ಗೆ. ೫೪೭). [ಎಕ್ಕೆ * ಭೂಮಿ] 

ಎರೆಮಣ್‌, ಎರೆಮಣ್ಣು (ನಾ). ಕಪ್ಪುುಮಣ್ಣು ; ಜೇಡಿಮಣ್ಣು : 
ಒಡಲಿದು ಬಲ್ಬಿ ಲಿಯಕ್ಕು 0 ಪಸಿಯೆರೆಮಣ್ಣಗಡಿಗೆಯಿನುಂ ಪಿಡಿದ ಮತಂ 
ನನ್ನೊಳಿದಂತಕ್ಕುಂ (ಸೌನಂದ. ೯-೧೧). ಎರೆಮುಣ್ಣು : ಹತ್ತಿಯ ಪೈರು 
ಎರೆಮಣ್ಣಿನಲ್ಲಿ ಚನ್ನಾಗಿ ಬರುವುದು (ಎಜಾಭೂ. ೩0). [ಎಕ್ಕೆ + ಮಣ್‌] 


ಎರೆಮಣು 
ಜಿ 


ಎರೆಮಣ್ಣು "ಎರೆಮಣ್‌' ನೋ. 

ಎರೆಮಿಗೆ (ನಾ). ಮಾಂಸವನ್ನು ಆಹಾರವಾಗಿ ಉಳ್ಳ ಮೃಗ; 
ಮಾಂಸಾಹಾರಿ:.ಪೊಲೆಯಂಟನ್‌ ಇರದೆ ತಾನ್‌ ಕರ್ಚಿಕೊಳ್ತನ ಕಯ್ಕಿ 
ನೆಂಬಂತೆ. ಎರೆಮಿಗದ ಮೇಣ್‌” ನಾಯ ಸುಚಿಕಿವಕ್ಕೆ ಅವಜ ಪಲ್‌ ಕುಸಿ 
ಪಕ್ಕೆ (ಅಂತಿಗೊ. ೧೨-೨೩೭). [ಎಕ್ಕೆ + ಮಿಗ] 

ಎರೆಯ "ಎಲೆಯ ನೋ. 

ಎರೆಯಪ್ಪ "ಎಅಕಿಯಪ್ಪು' ನೋ. 

ಎರೆಯಮ (ನಾ). ಒಬ್ಬಾತನ ಹೆಸರು : ಸೊತ್ತಿಯೂರೆಕೆಯಮ ದಮ್ಮ 
ಯ್ಯನ ಮಗ ಶ್ರೀವರ್ಮ್ಯಯ್ಮ (ಎಕ. ೫. ಕೋಲಾರ. ೯೦-೮೮ ; 903). 

[ಎರೆಯ (ಆ ಎಜಕಿಯ) + ಅಮ (೮ ಅಮ್ಮ್ಮ)] 

ಎರೆಯಾಡು (ಕ್ರಿ). ಜೊತೆಯಲ್ಲಿ ಆಡು; ಸಂಗಮಾಡು : ಬಂಡುಣಿಗ 
ಳಂತಿಹರು ಬಂಡನೆರೆಯಾಡುವರು ಕಂಡುದನು ಹೊರಳಿ ನುಡಿವರು ಹಾರು 
ವರು ಭಂಡರೆಂದಜಕಿಗು (ಸರ್ವಜ್ಞ. ೯೯೮). [ಎರೈೆ + ಆಡು] 

ಎರೆಯಿಕ್ಕು (ಕ್ರಿ). ಪೊರೆಯನ್ನು ಬಿಡು: ಇದಿರೊಳ್‌ ಪಟ್ಟಿರೆಯಿಕ್ಕುತಿರ್ಪ 
ಪದದೊಳ್‌ ತ್ರೀಬ್ರಕ್ತುಧಾಗ್ರಾಗ್ಗಿ ತನ್ನುದರಾವಾಸಮನುರ್ಪ್ರೆತಿರ್ಪ ಪದ 
ದೊಳ್‌ ದುರ್ಗಂಧಿ ಜಾತ್ಯಂಧೆ ಮೆಟ್ಟಿ ದೊಡೆ.,. ಕೊಂಡುದು ಕೃಷ್ಣ್ಯೋರಗಂ 
(ಸುಕುಮಾ. ೫-೪೫). [ಎಕ್ಕಿ + ಇಕ್ಕು] 

ಎರೆಯಿಸು "ಎಆಕಯಿಸು? ನೋ. 

ಎರೆಯುಗಿ (ಕ್ರಿ). ಪೊರೆಯನ್ನು ಬಿಚ್ಚು, ಸುಲಿ: ಮೊಗಸಿತರಿ 
ಬಲವನನುಸಾಲ್ವಕನ ಸೇನೆಯೊಮ್ಮೊಗದೊಳೆರೆಯುಗಿದ ಫಣೆಕುಲದಂತೆ 
(ಜೈಮಿಭಾ. ೧೨-೧೩). [ಎರೆ + ಉಗಿ] 

ಎರೆಯೆ (ನಾ). ಒಡತಿ; ವಲ್ಲಭಿ: ನನ್ನ ಕಟ್ಟಳತೆಯನ್ನು ನೀನರಿಯೆ 
ನನ್ನ ಎರೆಯೆ (ಮಂತ್ರಶ. ೫೬-೧೦). [ಎರೈ (ಆ ಎಕ್ಕಿ) + -ಎ್ಯ) 

ಎರೆವ (ನಾ). ಭಿಕ್ಷುಕ; ಯಾಚಕ: “ಎರೆವನೆನೆ ಬೇಡುವವಂ” 
(ಕಬ್ಬಿಕೈ. ೩೬). [ಆ ಎಕ್ಕಿ] 

ಎರೆವಚ್ಚಾಡು (ಕ್ರಿ). ಜೊತೆಗಾರರನ್ನು: ಎರಡು ಗುಂಪುಮಾಡಿ 
ಆಟವಾಡು: ಹರಿಣಕ್ರೀಡನಮೆಂಬುದನೆರೆವಚ್ಚಾಡಲ್‌: ವಸುದೇವ 
ನಂದನರ್‌ ಬಗೆದಂದರ್‌ (ಜಗವಿ. ೪-೫೨); ಎರಲೆಧೀಂಕನಾಡಲೆಂದಿರ್ಬ 
ರಿರ್ಬರೊಂದಾ ಗೆರೆವಚ್ಚಾಡುವಲ್ಲಿ (ಜಗವಿ. ೪-೫೨ ವ). 

[ಎಕ್ಕೆ * ಪಚ್ಚು, * ಆಡ್ಳು] 

ಎರೆವಚ್ಚು (ಕ್ರಿ). ಸಂಗಡಿಗರನ್ನು ಎರಡು ಗುಂಪುಮಾಡು : ಕೊಳ 
ನೊಳ್‌ ಕೊಳನಾಡುವಂತಿರೊಪ್ಪಿದರಾಗಳ್‌' ಅದಲ್ಲದೆ ತಮ್ಮೊಳೆರೆವಚ್ಚಿ 
ಕೊಂಡು ಮತ್ಸರಂಗೆಯ್ದು (ಗಿರಿಕ. ೪-೨೪ ವ). [ಎಕ್ಕೆ * ಪಚ್ಚು] 

ಎರೆವಟ್ಟು "ಎಜವಟ್ಟು' ನೋ. 

ಎಕೆವೆಯು (ಕ್ರಿ). ಸಹವಾಸವನ್ನು ಪಡೆ; ಸಂಗವನ್ನು ಹೊಂದು; 


೧೦೯೫ 


5 


25 


30 


ಬ್ರಿ ತಿಯನ್ನು ಪಡೆ; ಅನುರಾಗಹೊಂದು (?):' ಸರಸಕಲಾ [' 


ಪ್ರೌಢೆಯ ಸಾರಸಾಕ್ಷಿಯ ಅರವೆಜ್‌ದುಟಿಯ ಅಸಿಯಳ ಎರೆವೆತ್ತ ಕೇಳಿಗೆ 
ಗೊಳಿಸು ರಂಗಾಯೆಂಬ ತೆರಳೆಯ ತ ಕ್ಕೆ ಯೆಂದಹುಡೊ (ಶತಸಾಂ. 
೨೫-೨೯). [ಎರೆ + ಪೆಜ್ಮು) 

ಎರೆವೇಳಿ (ನಾ). ಒಂದು ಊರಿನ ಹೆಸರು : ಇನ್ನರೆಸಂ ಜೋದೂರಾಳ್ಗಿ 
ಅಳೆ ಪೇಸಲ್ಯೊನ್ನಾನ್‌ ಪಲೂಂಬರಾ ಎರೆವೇಳಿ ಆಳೆ ದೇವರ್ಗ್ಗೆ ಕೊಟ್ಟಿ ದು 
(ಎಕ. ೫11, ಶಿಕಾರಿ. ೨೧೮-೧೧ ; 1080). [7] 

ಎರೆಹುಳು "ಎರೆಬುಳು' ನೋ. 

ಎರೆಹೊರೆ (ನಾ). ೧. ಹಾವಿನ ಚರ್ಮದ ಪದರ. ೨. (ಆಲಂ) 


ಮುಚ್ಚುಮರೆ : ಎಂದೆಂದುಮಿನಿಯನೊಳೆರೆಹೊರೆಯಿಲ್ಲದ ಚಂದದಿಂದೆ 
ರ್ದೆಯೊಳು ನಿಂದ (ಹದಿಬ. ೪-೨). [ಎರ್ಕಿ* ಹೊರ್ಯೆ (ಆ ಫೊರ್ಕೆ)] 


40 


45] 


ಎರ್ಜಿ 


ಎರೆಹೊಲ (ನಾ). ಕಪ್ಪುಮಣ್ಣಿನ ಭೂಮಿ ; ಎರೆಭೂಮಿ ; “ಎರೆ 
ಹೊಲ": ಕರೆಹೊಲ” (ಜಾನಕೋ. 3೫) ; ಮೂರು ಎಕರೆ ಎರೆಹೊಲ, 
ನಾಲ್ಕಂಕಣದ ಹೆಂಚಿನಮನೆ-ಇಸ್ಟೆ ಇರುವ ಹಿರಿಯರ ಆಸ್ತಿ (ಬೆಳುಮ. ೨); 
ಎರೆಹೊಲನಿರಬೇಕು ಕರೆ ಹೆಂಡತಿಯಿರಬೇಕು (ಗಾದೆ). 
[ಎಕ್ಕೆ * ಹೊಲ (ಆ ಫೊಲ)] 
ಎರ್ರಿ (ನಾ). ಹುಚ್ಚು; ಮರುಳುತನ. 
ಎಶ್ರಿಬಿಕ್ರಿ - ಸಿಕ್ಕಾಪಟ್ಟಿ ; ಅಡ್ಡಾದಿಡ್ಡಿ: ಆಣ್ಮಾವರು ಕೊಂಚ ಎರ್ರಿ 
ಬಿರ್ರಿಯಾಗುತ್ತಿದ್ದಾರೆಂದು ಅವನು ಭಾವಿಸಿ (ನಟಸಾ. ೫೭೬). 
[«- ತೆಲು. ವೇಕ್ದಿ] 
ಎರ್ಕಯ್‌ (ನಾ). ಏಳುಕೈ, ಮೊಳ 1: ದೇವರ್ಗೆ ಎರ್ಕ್ಕಯ್ಮ್ಯ 
ಮನೆಗಳ್‌ ೧೩ (ಸೌಇಇ. 1%-1, ೮೬-೪೩; 1050). [?) 
ಎರ್ಕೆ "ಎಕ್ಕೈ' ನೋ. 
ಎರ್ಗ "ಎಗ್ಗ' ನೋ. 
ಎರ್ಗು, "ಎಅಗು” ನೋ. 
ಓನಎರ್ಗು “ಎಗ್ಗು” ನೋ. 
ಓನಎರ್ಣೆ "ಎಣ್ಣೆ' ನೋ. 
ಎರ್ತರ "ಎಟ್ಟರ' ನೋ. 
ಎರ್ತು "ಎಟ್ಟು? ನೋ. 
ಎರ್ತುಗಾಣ, ಎತ್ತುಗಾಣ (ನಾ). ಎತ್ತುಗಳಿಂದ ಆಡಿಸುವ ಗಾಣ; 
ಎತ್ತಿನ ಗಾಣ: ಎರ್ತುಗಾಣಮುಂ ೧೨ ಮನೆಯ ಸಾಮ್ಮಮುಂ 
೧ ಕೆಯ್ಮಾಣಮುಂ (ಎಕ. ೫1, ದಾವಣ. ೨೦-೨೦; 1050). ಎತ್ತು ಗಾಣ : 
ಎತ್ತುಗಾಣ ೧ ಕೈಗಾಣ ೧ (ಸೌಇಇ- 201-1, ೧೦೭-೧೫ ; 1050); ಎತ್ತು 
ಗಾಣವೊನ್ನು ಕೈಗಾಣವೊನ್ನು (ಎಕ. ೫1, ದಾವಣ. ೧೩೩-೨೫; 1071). 
[ಎರ್ತು (ಆ ಎಟ್ಟು) * ಗಾಣ] 
ಎರ್ದಾಟ "ಎಟ್‌? ಪರಾ. 
ಎರ್ಜೆ, ಎದೆ, ಎಲ್ಲಿ (ನಾ). ೧. ಹೃದಯ; ಉರ; ವಕ್ಷ: *ಎರ್ದೆ 
ಕಮಂಡಲ ಗುಂಡಿಗೆಯೆನಿಕ್ಕು? (ಶಬ್ದಮಂ. ೮೫); *ಎರ್ದೆಯೆಂದುಂ 
ಹೆದೆಯಮೆಂದುಂ ಹೃದಯಂ? (ಕಶಸಾ. ೨೭-೫೬೦) ; ಮಲಯಾನಿಲನುಂ 
ಮಲಯಜ ಜಲಮುಂ ಶಶಿಕಿರೆಣಮುಂ ವಿಯೋಗಿಗಳೆರ್ದೆಯೊಳ್‌ ನೆಲಸಿ 
ರ್ದುವು (ಕವಿರಾ. ೩-೩೨); ನಬ್ಲಂಬಿಂದಿಸೆ ಪುಸ್ಪ ಬಾಣನೆರ್ಜೆಯಂ ಬೆಂಬಿಟ್ಟು 
ಬೆಳ್ಳಾಗಿ ತಕ್ಕೆಲ್ಲಂ ಕೆಟ್ಟಿರ್ದೆಗೆಟ್ಟು ಜಂಗಮಲತಾ ಸಲ್ಲೀಲೆಯರ್‌' ಬಾಲೆ 
ಯರ್‌ (ಕಾವ್ಯಸಾ. ೫೫೧ ಶೂದ್ರಕ); ಆಲರಂಬಿಂ ಬಿರಿದೆರ್ದೆಯೊಳ್‌ ನಿಲ 
ಲಆಿಗುಮೆ ಸದ್ಗುರೂಪದೇಶಾಮೃತಂ (ಕಾದಂಪೂ. ೫೪೩) ; ಗಿರಿಯಂದದಿ 
ನತಿನಿಶಿತ ಸುಕಪಿ ವಾಕ್ಕುಲಿಶಂ ಬೀಲ್ಲಂದೊಡಮೆರ್ದೆಯಂ ಸೀಳ್ಹೊಡ 
ಮೊಂದಕ್ಕೆರಮಿಲ್ಲೆ ನಿಪ್ಪ . ಕಲ್ಲೆರ್ದೆಗವಿಗಳ್‌ (ಲೀಲಾವ. ೧-೨೫) ; . ಜಲ 
, ಜಾಕ್ಷಿಯರ ಕುಸ್ತ ರಿಸಿ ವಿಯೋಗವಾಂತಲರಂಬಗೆರ್ದೆಯನೊಡ್ಡುವರು 
(ಮೋಹತ. ೧೮-೨೬). "ಎಂಟೆರ್ದೆ? ಪರಾ. ಎಡೆ: ೧. “ಹೃದಯ 
ಮುರವಾ ವಕ್ಷಮಾ ವತ್ಸಮೆಂಜಿನಲೈದೆಯಕ್ಕು? (ಮಂಗರಾ. ೯೬-೧೩) ; 
ಕಂಡವರೆದೆ ನಡುಗಲ್ಲಾಂ ಮಿಂಡುಗಳಂ ಪಿಡಿದು ನಾಯುಮಂ' ಪಂದಿ 
ಯುಮರಂ... ಕಾದಿಸುತಿರ್ಪಂ (ಧರ್ಮಾಮೃ. ೨-೧೭); ಧೈರ್ಯದ 
ಕೆಚ್ಚಿನೆದೆ ಕರಗಿತ್ತು (ಕುವ್ಯಾಡ್ರೋ. ೮-೩೧) ; ನೋಟದಲಿ ಮದನಾಸ್ತ್ರ 
ವೆದೆಯಲಿ ನಾಟದುವು ವಿಟರು ಗಳ (ತೊರರಾ. ೧-೧೪-೨೪); 
ಭೊ € ಗಿ ಯೋಗಿಗಳೆದೆ ಜುಮ್ಮುಜುಮ್ಮೆನೆ ನೇಮದಾಗಿ ಸೊಲ್ಲಿಸುವೆ 
ನಾಲಿಸಿರೊ (ಭರ ಚ... ೧-೧೪); ತಪದ ಕಠಿನಕೆದೆಯ ಕೊಟ್ಟಿ 
(ಅನಿಕೇ. ೧೬-೨೦). ೨. ಧೈರ್ಯ ; ಸಾಮರ್ಥ್ಯ : ಯಾರಿಗೂ ಹೇಳುವ 
ಎದೆಯಿಲ್ಲ (ಕನಕೆ. ೩೬); ಎತ್ತು ಇಲ್ಲದವನಿಗೆ ಎದೆ ಇಲ್ಲ (ಗಾದೆ). 


ಎರ್ಜೆಕೊಳ್‌ 


ಸಿಎಟಿ್ತಿ: ೧, ಎಲೆ ಚೋಳಕ್ಷಿತಿಪಾಳ ಸನ್ತವೆಆಿಯಂ ನೀಂ ನೀವಿ 
ಕೊಳ್‌ (ಎಕ..17, ೫೯-೧೧೧ ; 560) ; ವೈರಿಕೋಟಘರಟ್ಟಂ ರಣರಂಗ 
ತ್ಷೇತ್ರಪಾಳಂ ಮಚ್ಚರಿಸುವರೆಟಕ್ತಿಯ ಸೂಲಂ ದಳದಿಂ ಮುನ್ನಿಆಕಿವ 
(ಮೈ ಆರಿ. ೧೯೩೧, ೭೪-೪೦; 10557). 
ಎದೆಕಂದುಎ ಧೈರ್ಯಗುಂದು: ಲಸಿತ 'ದಿವ್ಯೋನ್ನತ ಶರೀರಂ ನಿಸಿತ 
ಶೂಲದ ಶೂಕ ನಿಹತಿಗೆ ಕುಸಿಯದೆದೆಕಂದಡೆ ಮನಂಗುಂದದೆ (ಬ ಸ ಪು. 
೩೯-೬೪). ಎದೆಸೋಲು - ಮನಸೋಲು: ರೂಪಿಗೆ ಸೋತನು ಚಕ್ರಿಯ 
ಸುತರ ವಿದ್ಯಾ ಪರಿಣತೆಗೆದೆಸೋತಾ (ಭರಡ. ೪೩-೧೦೩). ಎದೆಹಣ್ಣಾ ಗಂ ಎ 
ಭೈರ್ಯಗುಂದು (8). ಎರ್ಜಿಯೊಡೆ, ಎದೆಯೊಡೆ - ಎದೆಬಿರಿ; ಶಕ್ತಿ 
ಯಿಲ್ಲದಂತಾಗು: ಮರಣದಿನಾದ' ಖೇದದಿಂದೆರ್ದೆಯೊಡೆದಂತಿರೆ 
ಕೂಡೆ ಬೀಡೆವರಿದುವು ನಿರಂತರೋತ್ತಪನ ತಾಪದಿಂ ಪೆರ್ಗೆಜಕಿಗಳ್‌ 
(ಪಂರಾಮಾ. ೭-೮೮); ಗುರುಪದವಿಡಿಯಲಂಡಲೆವ ಮಾಯೆಯೆರ್ದೆ 
ಯೊಡೆವ ಗಂಭೀರವಚನದಿ ಪರಸಿ ಕಣ್ಟೊಳೆಯಲು (ಭಾವಚಿಂ. ೨-೨೪) ; 
ಕೂರಂಕುಶದಲಾನೆಯ ಬೆಗಡುಗೊಳಿಸಲು ಬೀದಿವರಿದುದು ಸುಭಟಕೆದೆ 
ಯೊಡೆಯೆ (ಕುವ್ಯಾದ್ರೋ. ೩-೧೩) ; ಇಂದಿನಿಂದ ತನಗೆ ವಿಧವೆಯೆನ್ನುವ 
ರಲ್ಲ ಎಂದು ಅವಳು ಎಡೆಯೊಡೆದಳು (ಗಂಗಾಸಾ. ೨೧). ಎರ್ದೆಯನ್ನಳ್‌, 
ಎರ್ದೆಯನ್ನೆ - ಹೃದಯದಂತಿರುವವಳು ; ಸ್ರೀತಿಪಾತ್ರಳು; ನಲ್ಲೆ: 
ಕೈಕೆ ತಾಂ ಮಾಂಡವಿಯನೆರ್ದೆಯೆನ್ನಳಂ ಪಡೆದಳ್ಳೆ ತನ್ನ ಸುಂದರ ತನೂಜ 
ಭರತಂಗೆ (ಶ್ರೀರಾಮಾ. ೫೧-೬೩೩); ಮೈದುನಂ ತಂದೀಯೆ ತಣ್ಣೀರ 
- ನೀಂಟ ಸೊಗಸಿದಳು ಶುಶ್ರೂಷೆಗಾ ರಾಮನೆರ್ದೆ ಯನ್ನೆ (ಶ್ರೀರಾಮಾ. 
೧೨೮-೯೫). ತ 
[ದೇ. ॥ ತುಳು. ಎದೆ; ತೆಲು, ಎದ; ಪರ್ಜಿ. ಎದ್ರಂ, ಎದ್ರೊಂ. 
1 ಸಂ. ಹೃದೆಯ.] 
ಎರ್ದೆಕೊಳ್‌ "ಎರ್ದೆಗೊಳ್‌? ನೋ. 
ಎರ್ದೆಕೊಳಿಸು "ಎರ್ದೆಗೊಳಿಸು? ನೋ. 
ಎರ್ಜೆಗದ, ಎದೆಗದ (ನಾ). ಎಡೆಯ ಬಾಗಿಲು; ಹೈದಯದ 
ಕವಾಟ. ."ಎರ್ದೆಗದಂಗಿಟು'' ಪರಾ. ಎದೆಗದ: ಮದನನ 
ಮೊದಲಂಬು ನಮಗೆ ಸೋಲದರೆದೆ ಗದವನುಗಿದು ಧೈರ್ಯಗಿರಿಯ 
ನುದುರುಗುಟ್ಟುವುದು (ಕಂನವಿ. ೬-೮೩).  [ಐರ್ದೆ + ಕದ] 
ಎರ್ದೆಗದಂಗಿಯಿ (ಕ್ರಿ). ಎದೆಯ ಬಾಗಿಲನ್ನು ಮುಚ್ಚು : ಹರಹರನಾ 
ಕಣ್ಬಾಗಿಲಿಂ ಪುಗಿಸಿಯನಿಮಿಷತೆಯಿರವನುಳಿದೆರ್ದೆ ಗದಂಗೆತ್ತಳೋ ಯೆನ 
ಲೊರ್ವ ತರುಣಿ... ಇರವದೇಂ ಚೆಲ್ವಾದುದೋ (ಚಿಬಪು. ೧೯-೩೯). 
[ಎರ್ದೆಗದ * ತಿಟ್ಟು] 
ಎರ್ದೆಗರಗು, ಎದೆಕರಗು (ಕ್ರಿ). ಎಜಿ ನೀರಾಗು; ಮರುಕಗೊಳ್ಳು ; 
: ಅನುಕಂಪಿಸು: ಕುಡಿ ಕಳ್ಳನೆಂದು ಕರಗಿಸಿ ಕುಡಿಯಿಸುವರ ಲೋಹ 
ರಸಮನೆರ್ದೆಗ [ಪಾ ಕಾ ೨. ಕ] ರಗುವಿನಂ (ಆದಿಪು. ೫-೮೬); “ಬಿದ್ದಾ 
ಹರಿಣನಂ ಕಂಡು ಹರಿಣಿ ಕಜವುತೆ ಕಂಬನಿಯನೇೆರ್ದೆಗರಗಿ ತನ್ನನೆ ಮಜದು 
ಗಾಯವನೊರಸಿ ಮೊಗಡೊಳು ಮೊಗ ವನಿಟ್ಟು ಬಿಟ್ಟುದೊಡನಸುವ 
(ಸಾಳ್ವಭಾ. ೫-೨೯). ಎದೆಕೆರೆಗು : ಮುರಹರ ಕೃಷ್ಣ ಕಮಲಾಕ್ಷ ಖಗ 
ರಾಜಗಮನ ಸಲಹೆಂದು ಚೀಜೀದೊಡವನ ಮೊಗನೋಡಿ ಕರುಣದಿಂ 
ಕಟುಕರೆದೆಕರಗಿದುದದೆಂತೊ ಹರಿನಾಮದೇಳ್ಗೆ (ಜೈಮಿಭಾ. ೨೮-೩೨). 
[ಎರ್ದೆ + ಕರಗ್ಗು] 
ಎರ್ಜಿಗಳ್ತಲ್‌ (ನಾ). ಎಜಿಯ ಕತ್ತಲು; ಹೃದಯಾಂಧಕಾರ : 
ಸಹಜಮೌನಿಯ ಮಹದ೯ಧ್ವನಿಯ ಧೈರ್ಯಕೆ ರಾಮನೆರ್ದೆಗಳ್ತಲಳಿವ 
ವೋಲ್‌ (ಶ್ರೀರಾಮಾ. ೫೪೭-೧೯೩). 
[ಎರ್ದೆ * ಕಳ್ತಲ್‌ (ಆ ಕಲ್ತಲೆ)] 


EES EE SEEN ಹೋ ಸ ಸಮ್ಮ ನಮ್ಮಾ ವಹ ಸವ ಯಾವಾ EE ನಸ ಹಾ ನವನು EEE ಸಾಮ ವಾನ ವಸನ ಮಾನಸ ಸಮಾಸ 


೧೦೯೬ 


20 


25 


ಎರ್ಜೆಗೆಡು 


ಎರ್ಜೆಗಕೆ (ನಾ). ಎಡೆಯ ಕಲೆ; ಮನಸ್ಸಿನ ಕಳಂಕ, “ದೋಷ: 
ಸರ್ವೋರ್ವಿಗಾನಂದಮಂ ವಾರ್ಧಿಗೆ ಪೆರ್ಚಂಮಾಡಿ ಮುನ್ನಂ ಬಲಾಕೆರ್ದೆ 
ಗಆಕೆಯೆಂ ತೋಣಜನಿಯುಂ ಕಂಡು ಲೋಕಂ ಬಗೆಗೊಂಡಾಲಂ ಮೊಲಂ 
ಪುತ್ತೆರಲೆಯೆನುತದಂ ಕೂರ್ತು ಕೈಗೈಯೊಳಿನ್ನುಂ ಪೊಗಬ್ಟಪ್ಪರ್‌ ಭಾಪು 
ಲೋಕಕ್ಕುಪಕರಿಸುವನೊಳ್‌ ದೋಷಮುಂಂ ಸ್ತುತ್ಮಮಲ್ಲೇ (ಲೀಲಾವ. 
೨-೧೦). [ಎರ್ಡೆ + ಕಕ್ಕಿ] 

ಎರ್ಜೆಗಾಯ್‌ (ಕ್ರಿ). ಎದೆಯನ್ನು ರಕ್ಷಿಸುಕೊಳ್ಳು; ಆತ್ಮರಕ್ಷಣೆ 
ಮಾಡಿಕೊಳ್ಳು: ಅಂತು ತೋಡುಂಬೀಡುಂ ಕಾಣಲಾಗದೆರ್ದೆಗಾಯ 
[ಲೆಕ್ಕ] ಯಿನೆಂಬತ್ತು ನಾಲ್ಕು ಲಕ್ಕ ಬಂಡಿಯೊಳ್‌ ತಂಡತಂಡದೆ ತೀವಿದ 
**. ಚತುರ್ಬಲಂಗಳ (ಪಂಪಭಾ. ೧೧-೧೯ ವ). 

[ಎರ್ದೆ * ಕಾಯ್ಕ್‌ (ಆ ಕ್ಯಾ)) 

ಎರ್ದೆಗಿಚ್ಚು, ಎದೆಗಿಚ್ಚು (ನಾ). ಎಡೆಯ ಕಿಚ್ಚು; ಹೃದಯದ 
ಸಂತಾಪ; ಮನದ ತಾಪ: ವೀರರ ವೀರ ವಿಮುಕ್ತಾಹಾರಂ ಭವದರಿ 
[ನಧೂ)ಸ್ತನದ್ವಿತಯಂ ಕಣ್ಣೀರಿಂ ಮಿಂಡೆರ್ದೆಗಿಚ್ಚಿಂಡೋರಂತಿಕೆ[ ಬೆಂದು] 
ಚರಿಸುತಿರ್ಪುದು ತಪಮಂ (ಕಾದಂಪೂ. ೬೧) ; ಎರ್ದೆಗಿಚ್ಚನಿಕ್ಕಿ' ಫೋದಾತ 
ನಲ್ಲದೆ ಮಿಕ್ಕ ಸದೆಗರ ತಅದಡೊಪ್ಪುವೆನೆ (ನೋಹತ. ೩೦-೨೧). 
ಎಷೆಗಿಚ್ಚು : ಬಚ್ಚಿ ಬಿಸುಡಿಸುವೆಚ್ಚಟುಳೆಗಳು ಹೆಚ್ಚು ಕುಂದುಗಳೊಚ್ಚೆ 
ಯಂಗಳ ಮಚ್ಚುಗಳು ಜನರಚ್ಚರಿಗಳೆದೆಗಿಚ್ಚುಗಳು ವಿಟಿರ (ಬಸಪು. 
೪೦-೬೧) ; ವಿರಹಿಜನದೆದೆಗಿಚ್ಚು ಮನುಮಥನರಸುತನದಭಿಷೇಕ 
(ಕುವ್ಯಾಡ್ರೋ. ೧೭-೧೭). [ಎರ್ದೆ + ಕಿಚ್ಚು] 

ಎರ್ಜೆಗಿಡಿಸು "ಎರ್ದೆಗೆಡಿಸು' ನೋ. 

ಎರ್ಜೆಗಿಡು "ಎರ್ದೆಗೆಡು? ನೋ. 

ಎರ್ದೆಗುಂದು, ಎಡೆಗುರಿದು (ಕ್ರಿ). ಎ ಎರ್ದೆಗೆಡು: ಎಡರಿನಲ್ಲಿರ್ದೆ 
-[ಪಾಠಾಂ. ಎದೆ] ಗುಂದದುಬ್ಬದೆ ಪೊಡವಿಗಧಿಪತಿಯಾಗೆ ಹಿಗ್ಗದೆ ಬಡತನದಿ 
ಕಂಗೆಡದೆ (ಅನು ತ. ೧-೨೯). ಎದೆಗುಂದು ;: ಎಂತಹ ಸಮಯದ 
ಲ್ಲಿಯೂ ಬಂದದ್ದನ್ನು ಎದೆಗುಂದದೆ ಎದುರಿಸಬೇಕು (ವಾರಾಕೃ. ೫). 

[ಎರ್ದೆ + ಕುಂದ್ಕು) 

ಎರ್ದೆಗುಡು "ಎರ್ದೆಗೊಡು' ನೋ. 

ಎರ್ದೆಗೆಡಿಸು, ಎದೆಗೆಡಿಸು, ಎರ್ದೆಗಿಡಿಸು (ಕ್ರಿ). ಧೈರ್ಯವನ್ನು 
ಕೆಡಿಸು; ಶಕ್ತಿಯನ್ನು ಹಾಳುಮಾಡು : ಪೊಡೆಯಿಸು ಭೇರಿಯನಿಂದೆ 
ನಡೆಸು ಮತ್ಸೈೈನ್ಯಮಂ ಬಿಡಿಸು ಪಾಳೆಯಮನೆರ್ದೆಗೆಡಿಸು ಗೂಳೆಯಮ 
ನುಆಕಿ ಪಿಡಿದು (ಚಿಬಪು. ೪೭-೨೨). ಎದೆಗೆಡಿಸು: ರಾಜಕುಮಾರಕರನೆದೆ 
ಗೆಡಿಪ ವಿಕ್ರಮವು (ಸಾಳ್ವಭಾ. ೮-೭೮) ; ಕಾಳ್ಮೇಘದೊಡ್ಡುಗಳೆನಲೆದೆಗೆಡಿ 
ಸಿದುದು ನೋಳ್ಪವರೆ (ಕಂನವಿ. ೧೧-೧೯) ; ಎದೆಗೆಡಿಸಿಕೊಳ್ಳದಿರು ಧೀರ 
ಳಾಗು (ಅರಳು. ೨೪೨-೧೪). ಎರ್ದಿಗಿಡಿಸು : ಕೊರ್ವಿಂ ನಿನ್ನನೆರ್ದೆ 
ಗಿಡಿಪುವುಟಿದರನಿನ್ನೆರ್ದೆಗಿಡಿಸವೆ ಲತಾಂಗಿ ಕರಿನಕುಚಂಗಳ್‌ (ಚಂದ್ರಪು. 
೮-೬೩). .. [ಎರ್ದೆಗೆಡು + -ಇಸ್ಕು] ಂ 

ಎರ್ಜೆಗೆಡು, ಎದೆಗೆಡು, ಎರ್ದೆಗಿಡು, ಎಲಸ್ತಿಗಿಡು (ಕ್ರಿ). ಧೈರ್ಯ 
ಗುಂದು; ಗಾಬರಿಯಾಗು : ಎನಗಿಜವಟ್ತಿಯಂ ಕಿಡಿಸಿ ನಿಮ್ಮಳವಂ 
ಪೆಜಗಿಕ್ಳಿ ನೀಮುಮಿಂತಿನಿತೆರ್ದೆಗೆಟ್ಟಿರ್‌ (ಸಂಪಭಾ. ೧೦-೧೧೯); ಆದನಾಂ 
ಕೇಳ್ವೆರ್ದೆಗೆಟ್ಟು ಮೆಯ್ಮೂಜುಗಿ ಸತ್ತಂತಾಗಿ (ಕಾದಂಪೂ. ೯೦೪); ಸಿಂಗದ 
ಕೈಗೆ ಬಿಲ್ಲಿ ಹರಿಣಾಂಗನೆವೋಲೆರ್ಡೆಗೆಟ್ಟು ರಾಮ ಚಂದ್ರಾಂಗ ನೆ 
(ಪಂರಾಮಾ, ೯-೧೦೭). ಎಷೆಗೆಡು: ಅದೆ ಬಂದ ರಾಯನೆಂದೆನೆ ಕೇಳು 
ಮನ್ನೆಯರೆದೆಗೆಟ್ಟು ಚಾವಡಿಯೊಳಗೆ ಮದಗಜಯೂಥ ಕಂಠೀರವ ಬರೆ 
- ಕಂಡು ಗದಗದಿಪಂತೆ ಬೆಚ್ಚಿದರು (ಮೋಹತ. ೨೨-೪೬), ಖೇಡೆಯದ ಕೆಂಬಿ 
ಸಿಲುರವಣೆಗೆ ನಿಡುವಾಳ ಮಿಂಚಿಗೆ ಖಚರನೆದೆಗೆಟ್ಟ.(ಸಾಳ್ವಭಾ. ೬-೩೪). 


ಎರ್ದೆಗೆರ್ಚು 


ಎರ್ದಿಗಿಡು : ತನ್ನ ನಾಣ್ಗಾಪನೆ ಬಗೆದತನುಪರಿತಾಪಿತ ಶರೀರನುಮಾಗಿ 
ಶಂತನು ಕರಂಣೆರ್ದೇಗಿಡೆ (ಪಂಪಭಾ. ೧-೭೧ ವ); ಮಿಂಡರ್‌ 
ದಂಡಂದೆತ್ತೊ ಕ್ಯಲೆಗನಂತೆರ್ದೆಗೆಣಿ (ಧರ್ಮೂಷ್ಯು. ೨-೭೯), ಎರ್ಡೆಗಿಡ 
ಬೇಡ ಕೇಳ್‌ pl ರಿ ನಿನ್ನಿಂದೆ ನೋಡಿದೆ : ಮಹದಾದಿ ಲೋಕಗಳ (ಮೋಹತ. 
೩೦-೬). ಸಿಎಟ್‌ಕ್ಕಿಗಿಡು: ನುಡಿದನೆ ಕಾವುದನೇ ಎತ್ತಿ ಗಿಡದಿರು 
ಜವನಿಟ್ಟ ರಕ್ಕೆ ನಿನಗೀವುದನೇಂ ನುಡಿದನೆ ಏ ಅದು ಕಯ್ಮ ದು ನುಡಿದುದು 
ತಪ್ಪುಗುಮೆ ಗಂಗಚೂಡಾಮಣಿಯಾ (ಎಕ. 11, ೫೯-೯೭ ; 974). 
[ಎರ್ದೆ + ಕೆಡು] 

ಎರ್ಜಿಗೆರ್ಚು (ನಾ). ಎದೆಯ ಕೆಚ್ಚು ಧೈರ್ಯ: ಅಸುವಿಂ 
ಬರ್ಚಿದ ನಿಜಸತಿಗಂಡೆರ್ಬೆಗೆರ್ಚಟ್‌ದಾ ey ಜ್ರಮುಷ್ಟಿವಿ ಹ್ವಳನಾದಂ 
(ನೇಮಿಪು. ೬-೨೮). [ವರ್ಡೆ + Re (< ಕೆಚ್ಚು)] 

ಎರ್ಜಿಗೇಡಿ, ಎದೆಗೇಡಿ (ನಾ). (ಜನರ) ಧೈರ್ಯವನ್ನು ಕೆಡಿಸು 
ವವನು, --ಹಾಳುಮಾಡುವವನು; ಮನ್ಮಥ: ವಿಘ್ನಾಯತ ಶಿಷ್ಕ 
ನೆರ್ದೆ [ಪಾಠಾಂ. ಎದೆ]ಗೇಡಿಯ ಪ್ರಲಂಬಘ್ನ ತಾನೊಡಗೊಂಡು ಬಂದು 
ವಿಘ್ನವಿಲ್ಲದೆ ಮನೆದುಂಬಿಸಬೇಕೆಂದು ಲಗ್ನವ ಪೇಳ್ಡನನುಜಗೆ (ಮೋಹತ. 
೧೫-೧೩). ಎದೆಗೇಡಿ: ನೀಲೋತ್ಪಲಗಾಡಿ ವಿರಹಿಗಳೆದೆಗೇಡಿ 
ಜ್ವಾಲಾಂಬಕ ಪುತ್ರ ಶತ್ರು ಹಾಲಾಹಲ ಬಂಧು (ಮೋಹತ. ೧೬-೫೭). 

[ಎರ್ದೆಗೇಡು + -ಣ್ಯ) 

ಎರ್ದೆಗೇಡು, ಎದೆಗೇಡು (ನಾ). ಮನಸ್ಸಿಗೆ ಆಗುವ ಹಾನಿ, 
ದುಃಖ: ನೋಡದೆ ನುಡಿಸದಿರ್ದೊಡೆ ಮಾಣು ಸಂಜ್ಞೆಯಮಾಡರೆ 
ಮನವೇದನರು ಕಾಡಲುಚಿತವಲ್ಲ ಕರುಣದಿಂದೆನ್ನೆರ್ಜೆಗೂ£ಗೇ3ಡ ಚಿತ್ತೈ 
ಸೆಂದಳಬಲೆ (ಮೋಹತ. ೯-೭). ಎದೆಗೇಡು : ಗದೆಗುದುಗೆಯ ರುಲ್ಲು 
ರುಲ್ಲೆಂದು ತಳವಾಆರಿದೆ ಬಂದರೆಂದು ಕಾತರಿಸಿ ಬೆದೆಗಾತಿಯರನು ಬಿಟ್ಟ 
ಗೆಲುವ ಪರಳಿಗರೆದೆಗೇಡನೇನ ಬಣ್ಣಿಪೆನು (ಮೋಹತ. ೧೮-೨೫). 

[ಎರ್ದೆ + ಕೇಡು] 

ಎರ್ಜಿಗೊಡು, ಎದೆಕೊಡು, ಎದೆಗೊಡು, ಎರ್ದೆಗುಡು (ಕ್ರಿ). 
೧. ಧೈರ್ಯಕೊಡು; ಪ್ರೋತತಶ್ಸಿಹಿಸು: ಆಂತು ದುರ್ಯಶಃಪದಮುಂ 
ದುಷ್ಕ ರಮುಂ ದುಸಾ ಧ್ಯ ಮುಂ ದುರ್ಫ್ಥಟಮುಮೆನಿಪೆಡೆಯೊಳೆರ್ದೆಗೊಟ್ಟ 
ದೊಂದನಣ್ಣಿ ಯಿಂಜಿಸಗಿದೆಪರ ವಿಷಮಾ ಸ್ತ್ರ ೦ (ಕಾದಂಪೂ. ೮೫೭). 
೨. ಮೊಲೆಯೂಡು : ತಾರಾಕ್ಷಿದೇನಿಯರ್‌ ನಿನ್ನಾಗಮನಕಾಗಿ 
ನೋಂತಿಹರ್‌ ಪಸಿದು, ಶಿಶುವಜ್ರಾರಿ ಗೆರ್ಜೆಗೊಡದೆ ( ಶ್ರೀರಾಮಾ. 
೮೧೬-೧೪೪). ಎದೆಕೊಡು: ೨. ಮಗುವಿನ ಹೊಟ್ಟಿಗೆ ಹಾಲೂಡುವವರು 
ಯಾರು? ನೀವೇನು ಆ ಮಗುವಿಗೆ ಎದೆಕೊಡಲು ಬಂದೀತೇ? (ಪುನರು. 
೨೮೭). ೩. *ಧೈರ್ಯತಾಳು' (ಜಾನಕೋ. ೨೫). ಎಜೆಗೊಡು : 
೪, ಎದೆಯೊಡ್ಡು, --ಚಾಚು; ಎದುರಿಸು: ನಾರಿ ಕೇಳ್‌ ನಿನ್ನಯ 
ಧೈರ್ಯವ ಕದಲ್ಕಿಸದಿರು ಕಾಮಶರಕೆ ಎದೆಗೊಡದಿರು (ಕಂನವಿ.೯-೧೫೭); 
ಹೊಸಬಗೆಯ- ಕಷ್ಟಗಳಿಗೆ ಎದೆಗೊಡುವುದಕ್ಕೆ ಉತ್ಸಾಹಪೂರ್ವಕವಾಗಿ 
ಒಪ್ಪಿಕೊಂಡನು (ಕವಿಕ. ೩೫)- ಎರ್ದೆಗುಡು: ೧. (ತೂಗುಂದಲೆ 
ಹಂ ಪ್ರೋತ್ಸಾಹಿಸಿ ಎರ್ದೆಗುಡುವನು) (ಬಿಟ್ಟಿ ಅ. ೧೦೩-೯). - 

ಎದೆಗೊಟ್ಟು ನಿಲ್ಲು - ಧೈರ್ಯವಾಗಿ ನಿಲ್ಲು: ಕಾಶಿನಾಥ ಶಾಸ್ತ್ರಿ ಗಳ 

ವರು ಎಡಿಗೊಟ್ಟು ನಿಂತು ಚತುರೋಪಾಯಗಳಿಂದ ಎಲ್ಲ ತೊಂಡರಿಗಳನ್ನು 
ದೊರಮಾಡಿದರು (ಗುರುದ. ೧೦). [ಎರ್ದೆ + ಕೊಡು] _ 

ಎರ್ಜೆಗೊಳ್‌, ಎದೆಗೊಳ್‌, ಎರ್ದೆಕೊಳ್‌ (ಕ್ರಿ). ೧. ಮನಸ್ಸಿಗೆ 
ತಂದುಕೊ ; ಸಮ್ಮತಿಸು ; ಒಪ್ಪು: ಭೂಮಂಡಳಪತಿಗಲಾಪಿ 
ದೊಡೆರ್ಜೆಗೊಂಡದಣ ಫಲಂಗಳನಿತುವುಂ ಮನು ತಿಳಿದಂ (ಆದಿಪು. 


೧೦೯೭ 


15 


45 


೬-೨೮); ಏನೆರ್ದೆಗೊಂಡ ಕಜ್ಜಮನೆ, ಪೇಟಕ್ಕಿಯೊ (ಪಂಸಭಾ. ೨-೯೨) |. 


_ ತೋರ್ಮೊಲೆ ಮೂಡಿದಂತೆ (ಅನಂಪು. 


ಎರ್ಜಿದಾಣ (ನಾ). ಹೃದಯದ ಸ್ಥಾನ; ಮನಸ್ಸು: 


ಎರ್ಜೆದಾಟಿ 


ಸಮಯೊ ಚಿ'ತವಿದು ರಾತ್ರಿನಿಹಾರಂಗೆಯಲೆನಲದನೆರ್ದೆಗೊಂಡು 
(ಉದ್ಭವೇ. ೪-೧೫) ; ಪೊಸತೆನಿಪ ವೈಡೂರ್ಯದಾ ನಿಟ್ಟಿಸುವವರ ದುಮ್ಮಾ 
ನವಂ ಸ್ತಂಭಿಸುವ ಮಾನಸ್ತ್ರ ಚ್‌ ಸ್ರ ಪಹಂಸನೆರ್ದೆಗೊಂಡ (ಸಾಳ್ವಭಾ 
೪-೩೦). ೨. ಧೈರ್ಯ ತಂದುಕೊ: ಅಂತುಮಿಂತುಮಾ ತಾಣದೊಳ 
ಮೊರ್ಕಾಲಂ ಪೋದುದು ಆದೊಡಮಾರುಮೆರ್ದೆಗೊಂಡರಿಲ್ಲಂ (ಅದ್ಭು ತ. 
೨೬-೨೬). ೩ ಮನಸ್ಸ ಸನ್ನು ಆಕರ್ಷಿಸು; ಮನೋಹರವಾಗು : 
ಶ್ವೇತನ ಬಿಲ್ಲೊಳಿರ್ದ ಸಸಯ ರೂಪೆರ್ದೆಗೊಳ್ಳುದುಂ (ಪಂಪಭಾ. 
ಲೊ ೋಕಮನೆರ್ದೆಗೊಳ್ವ ಚಂದ್ರಿಕೆಗೆ ಸೋರ್ಮುಡಿ 
ಎದೆಗೊಳ್‌: 
೧. ಇಆಸಿವ ಕಾವ ಗುಣಂಗಳೆ ಸಾಜಮೆಂದು ಕೇಳ್ದರ್ಗೆದೆಗೊಣ್ಣ 
ಜೇಂಕರಿಸೆ ರಾಜಗುಣಕ್ಕಳವಟ್ಟ ನೊಕ್ಕನಂ ಫೆರ್ಗ್ಗಡೆಯೆಂಬುದೇ ಧುರಕೆ 
(ಎಕ. ೪11, ಶಿವಮೊ. ೧೦-೪೧; 1085). ೨. ಹದಿರಿನ ಹಕ್ಕೆ ಅನ್ಯಾಯ 
ದಂಗಡಿಯೆನಲೆದೆಗೊಂಡುದಾ ಸೂಳೆಗೆ 6ರ (ಕುರಾಸಾಂ. ೨೫-೨೪), 
ಎರ್ದೆಕೊಳ್‌ :. "ಎರ್ದೆಕೊಳಿಸು' ಪರಾ. ([ಎರ್ದೆ 4 ಕೊಳ್‌] 
ಎರ್ಜಿಗೊಳಿಸು, ಎದೆಗೊಳಿಸ್ತು ಎರ್ದೆಕೊಳಿಸು (ಕ್ರಿ). ಮನ ಸಿ ಗೆ 
ಮುಟ್ಟು ವಂತೆ ಮಾಡು; ಒಳಗು ಮಾಡು; ಗೆಲ್ಲು: ಸತಿ ಮೇಲ್ವ 
ಕವನ ಚಿಕ ಮಂತ ಜ್ಯ ಮೆಂದು (ಉದ್ಭಟ 
೩-೨೯ ವ). ೨. ಮನಸ್ಸ ನ್ನು ಮೆಚ್ಚಿಸು; ಹೃದಯಂಗಮವಾಗು; 
ಮನೋಹರವಾಗು : ತನ ಬಕ ಕಣ್ಣೊಳೆ ಬಗ್ಗಿಸುವಲ್ಲಿ 
ಕಾಮಕಾರ್ಮುಕ ಕರಸಂಚಳನಮನೆ ಫೋ ಲ್ಲು ಕರನೆರ್ದೆಗೊಳಿಸಿದು 
ದಾಕೆಗಳ ವಿಭ್ರ್ರಮಭ್ರೂಭಂಗಂ (ಆದಿಪು. ೭-೧೫) ; ಮುತ್ತಂ ಮೆಟಸಂ 
ಕೊೋದಂತಿರೆ ಪೇಟ್ವಲಕಿಗವಿಗಳ ಕವಿತೆ ಬುಧರನೆರ್ದೆಗೊಳಿಸುಗುಮೇ 
(ಕಾವ್ಯಾವ. ೫೫). ಎದೆಗೊಳಿಸು : ೧. ಸುರಸುದತಿಯರಾ ನಗುವ 
ರೂಪಿನ ನೀಜಕೆ ಕೈಸಾರುವಾಗೆಂದು ನಗುತೆದೆಗೊಳಿಸಿದಳೊಡನೆ (ಭರಚ. 
೩೭-೯೨). ೨. ಶಿಶುಪಶುಗಳಿಗೂ, ಖಗನಾಗಗಳಿಗೂ ರುಚಿಕರವಾದ 
ಗಾನವು ಮನುಷ್ಯ ನನ್ನು ಎದೆಗೊಳಿಸುವುದು ಏನಾಶ್ಚರ್ಯ (ಕಾಂಪೂಚ. 
೧೧). ೩. ಆಂಗೀೀಕರಿಸು:. ಇದು ಹಿತವೆಂದವರಿತ್ತುಪದೇಶವನೆದೆ 
ಗೊಳಿಸುವುದೆಸಗುವುದು (ಹದಿಬ. ೪-೧೨). ಎರ್ದೆಕೊಳಿಸು : 
೨. ಸಂದೇಶಮೆನಗೆ ವಿಶ್ವರಹಸ್ಯಮಂ ಸಾರಿ ಎರ್ದೆಕೊಳಿಸೆ (ಸಂ ಸಪ. 
(ಎದೆಗೊಳ್‌ (ಆ ಎರ್ದೆಗೊಳ್‌) + -ಇಸ್ಕು] 


೧೦-೧೧೮) ; 


೪-೯೨). 


೩೦-೪). 


ಎರ್ದೆದಲ್ಲಣ,-ಎದೆದಲ್ಲಣ, ಎದೆದಲ್ಲಳ (ನಾ). ೧. ಎದೆಯ ತಲ್ಲಣ; 


ಮನಸ್ಸಿನ ಭಯ, ಅಂಜಿಕೆ: ತುಂಬಿಯ ಗೀತಶಾಲೆ ಚೈತ್ರನ 
ತೊಡವೋತಗಲ್ಲರೆರ್ದೆದಲ್ಲಣಮೋಪರ ಸೈಪು ಕಾಮನಂಬಿನ ಕಣಿ... 
ಎಂದಲರ್ದ ಮಲ್ಲಿಗೆಯಂ ಹರಿ ಮೆಚ್ಚಿ ನೋಡಿದಂ (ಜಗವಿ. ೧೪-೭೦). 
ಎದೆದಲ್ಲಣ: ೧. ಪ್ರತಿಮಲ್ಲರಾ ವ್ಯೂಹವನು ಮುಚಿದೆದೆದಲ್ಲಣವ ಮಾಡಿ 
ದರು ಮಗಧನೃಪಾಲ ಮುಖ ರಿಗೆ(ನಳಾಗ. ೧೦-೫೩-೮). ಪಿ. ಎದೆಯನ್ನು 
ತಲ್ಲಣಗೊಸುವವನು ; ಭಯಕಾರಿ : ಕೀರ್ತಿಮಾನಿನಿಯ ವಲ್ಲಭಂ 
ಪರವಾದಿಗಳಿಗೆದೆದಬ್ಲಣಂ ಹರಮೂರ್ತಿ-ಭೂತಳದಲ್ಲಿ ಮೊರಟರ ಬಂಕಿಮ 
ದೇವನು (ಬಸಪು. ೪೯-೧೮) ; ನಿನ್ನೆ ಮಕ್ಕಳು ರಾಯರೆದೆದಲ್ಲಣರೆ 


. ಭಾರಿಯ ಬಾಹು ವಿಕ್ರಮರೆ (ಕುವ್ಕಾಅ. ೯-೬) ಎದೆದಲ್ಲಳೆ : ೧. ತಾವು 


ಮತ್ಯ ೯ರು RSS: ತಮ್ಮಂತರವ ನೋಡದೆ ದೇವರೆದೆ 

ದಲ್ಲಕ [ಪಾಠಾಂ. ಣ]ದ ಲಂಕೆಯ ತಾವನೀಕ್ಷಿಸಡೆ (ಕುವ್ಕಾಸ. ೫-೩೭). 
[ಎರ್ದೆ + ತಲ್ಲಣ ] 

ಕಾಣುತೀಶನ 

ಮೂರ್ತಿಯಂ ಭುಹಾಸ ಯ ಕರಬ ಮರತ ನೆಲೆದಾಣ ಮಾದುವು 

(ಚೆಬಪು. ೨೦-೧೯). [ಎರೆ + ತಾಣ್ಮ] 


ವಎಿರ್ದೆದೆಂ್‌ 


ಎರ್ಜಿದೆಅಕ, ಎದಿತೆರೆ, ಎಡೆದೆರೆ (ಕ್ರಿ). ೧. ಎಡೆಯನ್ನು ತೆರೆ; 
ಹೃದಯವನ್ನು ಬಿಚ್ಚು; ಮನಸ್ಸಿನಲ್ಲಿರುವುದನ್ನು ಪ್ರಕಟವಾಗಿ 
ಹೇಳು: ದೂತ ಮುಖೋದಂತಂಗಳಿನಜಕವುದು ಮತಿವಂತಂಸೆರ್ದೆದೆಜಕಿ 
ದನಲ್ತೆ ಬಾಯ್ದೆಆೆದಾತಂ (ಶಾಂತಿಪು. ೨-೫೬). ೨. (ದುಃಖದಿಂದ) 
ಎದೆಯೊಡೆ : ವೃಷಸೇನನಂ ಕಂಡು ಕರ್ಣನಂ ನೆನೆದೆರ್ದೆದೆಆಕಿದು| 5 
ದುರ್ಯೋಧನನ ಕೆಳೆಯನಪ್ಪ ನಿಮ್ಮಮ್ಮಂ ಕರ್ಣನೆಲ್ಲಿದನೆಂದು 
(ಪಂಸಭಾ. ೧೩-೫೭ ವ). ೩, ಸ್ತನಗಳನ್ನು ಕಾಣಿಸು: ತೊಣಸಿಗಳ 
ಪುಳಿನತಳಂಗಳ ತೆಆಪುಗಳರೆಡೆಆ*ದು ಪೋಲ್ಲುವೆರ್ದೆದೇಆಕಿ (ಪಾಕಾಂ. 
ವೆಡೆತೆಆಕೆ]ದಿರೆ ನಾಣೆಆಕದಿನರೆದೆಆಿದೋಪಳ ಮಿಜುಗುವ' ಘನ ಜಘನ 
ತಳದ ತೆಅಪಿನ ತೆಜನಂ (ಕಾವ್ಯಾವ. ೨೪). ಎಜಿತೆರೆ: ೧. “ದುಃಖಿಸು, |10 
ಅಂತಃಕರಣವ ನ್ನು ಬಿಚ್ಚು” (ಕಂನುಹು. ೧೩೧). ಎದೆಡೆರಿ: 
೨. ಆ ಉಭಯ ಕಾವ್ಯಗಳಲ್ಲಿ ಹೊಳೆಯುವ, ಕವಿಯ ಎದೆದೆರೆಯುವ 
ವಿಶಿಷ್ಟವಾದ ಕೆಲವು ಪದ್ಮಗಳಿಂದ ಮಂದ ಟ್ಫು ಮಾಡಿಕೊಳ್ಳ ಬಹುದು 
(ನಾಡೋಜ. ೧೩೬). _[ಎರ್ಜಿ + ತೆಆಕಿ|] 
ಎರ್ದೆದೋಯು (ಕ್ರಿ). ಧೈರ್ಯವನ್ನು ತೋರು; ಕೆಚ್ಚನ್ನು ಪ್ರಕ 
ಬಿಸು: ಏಜನೆ ಸೂಜಕಿಗೊಂಡು ನುಡಿನೀ ನುಡಿಯಲ್ಲದೆ ಮತ್ತಮಾಸನಂ 
ದೋಖುವ ಬಲ್ಪುದೋಲವೆರ್ದೆದೋಲುವ ಕಯ್ಬೆಸರಂಗಳೆಮ್ಮನುಂತೇ 
ಅವು (ಸಂಪಧಾ. ೮-೨೦). [ಎರ್ದೆ * ತೋಜ್ಮು (£ ತೋಶ್‌್‌)] 
ಎರ್ಜಿನೀರ್‌ (ನಾ). “ಎದೆಯುದ್ದವಿರುವ ನೀರು” (ಪ್ರಭಣ್ಣ). 
[ಎರ್ದೆ + ನೀರ್‌] 20 
ಎರ್ದೆನೋ (ಕ್ರಿ). (ಮನಸ್ಸಿನಲ್ಲಿ) ಅಸಮಾಧಾನವನ್ನು ಹೊಂದು; 
ಕಿರಿಕಿರಿಯಾಗು : ಅಚ್ಯುತಂಗಿನಿಸೆರ್ದೆನೋವೆಯಪ್ಪೊ ಡದು ಕೂಡದು 
ಮೂವರೊಳೊರ್ವಂ (ಪಂಪಭಾ. ೫-೧೦೨). [ಎರ್ಜೆ * ನೋ) 
ಎರ್ಜಿನೋವು (ನಾ). ಹೃದಯದ ನೋವು; ಎದೆಯ ಬೇನೆ: ಹಿಸ್ಟಲಿ, 
ಸಕ್ಕರೆ, ಜೇನುತುಪ್ಪ, ಕಾದಹಾಲ್ಕು ಹೊಸತುಪ್ಪ ಇವಿಷ್ಟನೂ ಸೌಟಿನಲ್ಲಿ |25 
ತೊಳಸಿ ಪಾನವಂ ಮಾಡಿಸಲು... .ಕೆಮ್ಮು, ಎದೆನೋವು, ಜೀರ್ಣಜ್ವರಗಳನು 
ಪರಿಹರಿಸುವುದು (ವೈದ್ಯಸಾ. 11, ೧೧೩). [ಎರ್ದೆ + ನೋವು) 
ಎರ್ಜಿಬೆಂಕೆ (ನಾ). ಎದೆಯ ಬೆಂಕಿ; ಹೃದಯದ ಸಂತಾಪ: ಇದು 
ನಿನಗೆ ಬಗೆಯೆಣಿಕೆ, ಎನಗೆ ಎರ್ದೆಬೆಂಕೆ (ಅಶ್ವತ್ಥಾ. ೩೮-೨). 
[ಎರ್ದೆ + ಬೆಂಕೆ] 
ಎರ್ಜಿಯಂಟು (ಕ್ರಿ). ಎಡೆಯನ್ನು ಮುಟ್ಟು; ಮನಮುಟ್ಟು: 
ಉದಯಂಗೆಯ್ವಂದೆನ್ನ ಕೊಂದೆ ನೀನೆಂದಿಂದುವಿನೆರ್ದೆಯಂಟ ಸೂರುಳಿಡಿ 
ಸುವ ತೆಆದಿಂ (ಕಾದಂಉ. ೨೨೯). [ಎರ್ಡೆ + ಅಂಟು] 
ಎರ್ಜಿಯಾಣ್ಮ (ನಾ). ಹೃದಯೇಶ್ವರ; ಪ್ರೀತಿಪಾತ್ರ : ಸೊಬಗಿನಾಗರ 
ಮೆಲ್ಲಿದನಿಚ್ಚೆಯಾಣ್ಮನೆಲ್ಲಿದನೆರ್ದೆಯಾಣ್ಮ, (ಪಾಕಾಂ. ಎರ್ಜಿ ಗಾಣ್ಮ] |35 
ನೆನ್ನರಸನೆಲ್ಲಿದನೋ ಲಲಿತಾಂಗವಲ್ಲಭಂ (ಆದಿಪು. ೩-೧೫). 
[ಎರ್ಡೆ + ಆಣ್ಮ (ಆ ಆಳ್ಮ)] 
ಎರ್ಜಿಯಾರು (ಕ್ರಿ). ಮನಸ್ಸಿನಲ್ಲಿ ತೃಪ್ತಿಪಡು ; ಮನದುಂಬು : 
ಭುಜನೂಲಮಂ ನೆಆಿಯೆ ಕಂಡೆರ್ಜೆಯಾರಿದೊಡಂ ನರೀಕ್ಷಣಾಕುಲತೆ | 
ಯಿನೀಂಟುವರ್‌ ಪಥಿಕರ್‌ (ಡಂದ್ರಫು: ೧-೯೮) ; ಕುಸುಮಾವಳೀ ತನೂ |40 
ದೆರಿಯನಡರ್ತು ಭೂಪ ಕುಸುಮಾಯುಧನಿಂತೆರ್ದೆಯಾರೆ MR 
(ಕುಸುಮಾ. ೧೩-೭೬). [ಎರ್ದೆ + ಆರ್ಕು (£ ಆರ್‌)] 
ಎರ್ದೆಯಾಶೆ (ನಾ). ಎಡೆಯ ಆಸೆ; ಮನಸ್ಸಿನ ಬಯಕೆ : ನಿನ್ನನ್ನ 
ಸ್ಪತ್ತೈಂ ಪರೆಮಗುಣಮೆರ್ದೆಯಾಶೆ ಸಿದ್ಧಿಯ ಕೃತಿಯಿಂ ನಿನ್ನೊಳೆಯವಿತ 
ಳಿಯದಂತೆಪೋಲ್‌ ಪೊರೆಪೊಣ್ಮೆಸಿ ಕನಿಯಣ್ಮಿಸುವಂ (ಸಂಸಪ. ೨೦-೧). |45 
[ಎರ್ದೆ * ಆತೆ] 


5 


30 


೧೦೯೮ 


ಎರ್ಣೆನಟಲ್‌ 


ಎರ್ದೆಯಾಣ (ಕ್ರಿ). ಧೈರ್ಯ ಬತ್ತು; ಭಯಪಡು : ಸಲಹು 
ವೈಯನು ಮುಳಿದು ಲೋಕದ ಕೊಲೆಗೆಲಸಕಂಗೈಸಿದನೆ ಹಾ ಪ್ರಳಯ 
ವಾದುದಕಾಲದಲಿಯೆಂದಮರರೆರ್ದೆ[ಪಾಠಾಂ. ಎದೆ]ಯಾಜಕೆ (ಕುವ್ಯಾಭೀ. 
೬-೨೯), _ (ಎರ್ದೆ + ಆಲು] 

ಎರ್ಜಿಯಿಕ್ಕು (ಕ್ರಿ). ಧೈರ್ಯಕುಗ್ಗು, --ಕಡಮೆಯಾಗು: ಈ 
ಕೂಸುಗಳ್‌ ಮನಮಿಕ್ಕಿಯುಮೆರ್ದೆಯಿಕ್ಕಿಯುಂ ಕಿಡುವರ್‌ (ಪಂಪಭಾ. 
೨-೨೮ ವ). [ಎರ್ದೆ + ಇಕ್ಕು] 

ಎರ್ಜಿಯುಗಿ (ಕ್ರಿ). ಎದೆಯನ್ನು `ಬಗಿ; ಹೃದಯವನ್ನು ಸೀಳು : 
ಪುಗಲೆಂಬ ಪಿಳಸ್ವರಕೆರ್ದೆಯುಗಿವ [ಪಾಠಾಂ. ಉಗುವ] ಸರೆಕ್ಕೆಯ್ದೆ ಬೆರ್ಚಿ 
ಕಣ್ಣಂ ಮನಕಂ ಸೊಗಯಿಪ ಸರದೊಳಗೆ ಶರಣ್ಣುಗುವಂತಿರೆ ಪೊಕ್ಕು 
ದಂದು ವಿರಹಿಜನಂಗಳ್‌ (ಅಜಿಪು. ೬-೨೦). ಓ ಇಲ್ಲಿ "ಎರ್ದೆಯಗಿ? 
(= ಆಗಮನದಲ್ಲಿ ಭಯಪಡು) ಎಂಬ ಪಾಠವಿರಬಹುದು. 

[ಎರ್ದೆ + ಉಗಿ] 

ಎರ್ಜಿಯುರ್ಚು (ಕ್ರಿ). ಎಡೆಯನ್ನು ಭೇದಿಸು; ಮನವನ್ನು ಸೇರು: 
ಫೊದಲಕ್ಷಿರ್ದೆಯುರ್ಚಿದ ನಲ್ಮೆಯೊಂದು ಭಾನಕಮಲಯಲ್ಕೆ ... 
ತರಳಾಯತಾಕ್ಷಿಯ (ಶಾಂತಿಪು. ೮-೯೬). [ಎರ್ದೆ + ಉರು] 

ಎರ್ಜೆಯುರ್ಬು, ಎಡೆಯುಬ್ಬು (ಕ್ರಿ). ಎದೆಹಿಗ್ಗು,--ದೊಡ್ಡದಾಗು 
(2): ಒದವಿದ ಚಿಂತೆ ಪೆರ್ಚಿ ಪಸಿವಿಲ್ಲದೆ ಮರ್ಬೆರ್ಜೆಯುರ್ಚಿ ನಿದ್ರೆ 
ಯಿಬ್ಲದೆ ಬಗೆ ಬೆರ್ಚೆ ಬುದ್ಧಿಯಣಮಿಲ್ಲದೆ ನಲ್ಗಳಗಲೈಯಿಂದಂ (ಆ ದಿ ಪು. 
೧೨-೨೩). ಎದೆಯುಬ್ಬು : ಪ್ರಿಯನಾಲಿಂಗಿಸಿದರೆ ರಕ್ತವು ಕಾಯು 
ವುದಂತೆ ! ಎದೆಯುಬ್ಬುವುದಂತೆ! ಸ್ನೇಹಾತಿರೇಕದಿಂದ ಎಚ್ಚರತಫ್ಪುವು 
ದಂತೆ! ಹೌದೆ? (ಆರ್ಯಕ. ೪೪). [ಎರ್ದೆ * ಉರ್ಬು, (ಆ ಉರ್ವು,)] 

ಎರ್ಜಿರಕ್ಕೆ (ನಾ). - ಎದೆಗವಚ : ಆರ್ಗೆಳ್ಟರೆಂಬಂಗಿಯಿಲ್ಲಂ ಅವಂ 
ದೋಷಂಗಳೀಡಹಂ ಪೋರೊಳ್‌- ಪ್ರತಿಭಟಂಗೆಂತಂತೆರ್ದೆರಕ್ಕೆಯ 
ನಾನದಂ (ಸೌನಂದ. ೧೪-೩೮). [ಎರ್ದೆ + ಶಕ್ಕೆ] 

ಎರ್ದೆವಡಿ (ನಾ). ಎದೆಯ ಕದ: ವೀರನೊಂದುಪಹತಿಗೆರ್ದೆವಡಿ ಪವ್ವನೆ 
ಪಾಜಕಿದಂತಾಗೆ (ರಾಮಾಶ್ವ, ೯೮-೮). [ಎರ್ದೆ + ಪಡ್ಮಿ) 

ಎರ್ನೆವತ್ತು (ಕ್ರಿ). ಎದೆಗೆ ಹತ್ತು, ಅಂಟಿರು; ಮನಸ್ಸಿಗೆ ಮುಟ್ಟು: 
*ಎರ್ಜಿವತ್ತಿದುದೆನೆ ಚಿತ್ತದಲ್ಲಿ ನೆಲೆಗೊಂಡುದು ? (ಚತುನಿ. ೧೨); ಮುತ್ತಿನ 
ಸರಕ್ಕೆ ನುಣ್ಬು ೦ ಬಿತ್ತರಿಸಿದ ಬೆಳ್ಬುಮಲ್ಲದಿಂತೀ ಪೊಸಗಂಪೆತ್ತಣದೆನೆ 
ನಗುವಂತೆರ್ದೆವತ್ತಿದ ಮಲ್ಲಿಗೆಯ ತಿಸರವೇಂ ಸೊಗಯಿಸಿತೋ (ಕಬ್ಬಿಳಾ. 
೧೪೦). [ಎರ್ಡೆ + ಪತ್ತು] 

ಎರ್ಜಿವತ್ತುಗೆ (ನಾ). ೧. ಎದೆ ಸೇರುವಿಕೆ; ಹೃದಯದ ಸಂಬಂಧ: 
ಶ್ರೀಗೆರ್ದೆವತ್ತುಗೆ ನರವಾಕ್ಸಿ್ರೀಗೆನಿಜಂ ಸುಮುಖವೃತ್ತಿ ತೋಳ್ವೆರಗುಜಯ 
ಶ್ರೀಗೊಲವನೀಯೆ ನೆಗಟ್ಲಂ ಭೂಗಧಿಪತಿ(ಚಂದ್ರಪು.೨-೧). ೨. ಆಪ್ತತೆ: 
ಮಂತ್ರಿಗಾರೊಳಮೆರ್ದೆವತ್ತುಗೆ [ಪಾ ಠಾಂ. ಅಟ್ಟಿವತ್ತುಗೆ] ಯಾಗಲಾಗ 
ದೆಂಬುದುತ್ತರವಾಕ್ಕಂ (ನೀತಿವಾ. ೯-೫೫). [ಎರ್ದೆ - ಪತ್ತುಗೆ] 

ಎರ್ದೆವರ್‌ (ಕ್ರಿ). ಮನಸ್ಸಿಗೆ ಬರು; ಪ್ರೀತಿಪಾತ್ರವಾಗು; 
ಮೆಚ್ಚ್ರಾಗು : ಎನ್ನೆರ್ದೆವಂದ ರಾಯಸದ ಲಿಂಗರಸಂ ಬರೆಯಲ್‌ ಸಮಂ 

- ತುಟಾಂ ಸನ್ನುತ ಶಂಭುಭಕ್ತರ ಪದಾಂಬುರುಹಂಗಳನೊಲ್ಲು ಪೊತ್ತು 
(ಉದ್ಭಟಿ. ೧೨-೧೪೫). [ಎರ್ದೆ + ಬರ] 

ಎರ್ಜೆವಲಅಲ್‌ (ನಾ). ಎಡೆಯ ಆಯಾಸ; ಮನಸ್ಸಿನ ಕ್ಲೇಶ, 
—ದುಃಖ ಚಿಂತೆ: ವಿಪರೀತಮಾದ ಮೃಗೆಕುಲದುಪದ್ರವಂ ನಿಮಗೆ 
ದೆಂಡಪಾಶಾದಿಗಳಿಂದಪಹರಿಸುಗುಮೆಂದಾರ್ಕರ್ಗುಪದೇಶಂಗೆಯ್ದು ಕಳೆದ 
ನವರೆರ್ಜೆವಟಲಂ (ಸಂರಾಮಾ. ೧-೭೨). "ಅದವಟಲ್‌ ? ಪರಾ. 

[ಎರ್ಜಿ + ಬಆಲ್‌,] 


ಎರ್ದೆವಾಯ್‌ 


ಎರ್ಜಿನಾಯ್‌ (ನಾ). ಎದೆಯ ಬಾಯಿ (?): ಎರ್ಜಿವಾಯದಿರ್ಮುತ್ತೆ 

ಪೊದಟಕರ್ದೆಯೆಂಬಿವು ಸಹಜ ಶಿಥಿಲವೃತ್ತಿಯನಾಳ್ಗುಂ (ಶಮದ. ೪೫). 
[ಎರ್ದೆ + ಬಾಯ್‌] 

ಎರ್ದಿವುಗು (ಕ್ರಿ). ನು ಹರವಾಗು; ಎಡೆಯನ್ನು ಮುಟ್ಟು : 
ಅವಿನಾಣಮನಿತುಮೆರ್ದೆವುಗೆ ಕಿವಿವುಗೆ ಪಂಡಿತೆಗೆ ನುಡಿದ ನಲ್ಲನ ನುಡಿ 
ತಳ್ಳವಿರಳ ರೋಮಾಂಚ್ಲ್ಚ. . . ಪೋಲ್ತಳ್‌ (ಆದಿಪು. ೪-೨೩); ಎನ್ನ 
ಮನಕ್ಕೆ ಸೋಲಮಂ ಮಾಡುವಲಂನಸಿನಿಂ ಪುಗುವವೋಲೆರ್ಜಿವೊಳ್ಳೆ ನ 
ಗಿಂದು ಶೈತ್ಯಮಂ ಮಾಡಿದಳೀಕೆ (ಜಗವಿ. ೧೧-೪೩) ; ಪುರುಳುಂ ಲಕ್ಕ 
ಣಮುಂ ಮೆಯ್ಸಿರಿಯುಂ ... ತಳ್ಳೆಸೆವ ರೆನ್ನದಂತೆರ್ಜಿವುಗದೇ 
(ಕಬ್ಬಿಕಾ. ೬). [ಎರ್ದೆ * ಪುಗ್ಳು («ಎ ಪೊಗ್ಗು)) 

ಎರ್ದೆವೆಣೆ (ನಾ). ಎದೆಯ ಬೆಣೆ, ಗೂಟಿ: ಬಿಲ್ಲಿರುವಿಂದುಗುಳ್ಳಿದಂ 
ಕಣೆಗಳಂ ವೈರಿನೋಹರದ ತಲೆವೊಣೆಗಳಂ ಪಗೆಗಳೆರ್ದೆವೆಣೆ [ಪಾಳಾಂ.ಣಿ] 
ಗಳಂ ರವಿಗೆಣೆಗಳಂ ಕ್ಷಣದೊಳು (ಜೈಮಿಭಾ. ೨೧-೧೮). 

[ಎರ್ಜಿ + ಪೆಣ್ಮೆ) 

ಎರ್ಜಿನೇಲ್‌್‌ (ಕ್ರಿ). ಹೃದಯವನ್ನು ಬಿಚ್ಚಿಹೇಳು; ಮನಸ್ಸನ್ನು 
ತೆರೆದು ಮಾತಾಡು: ನುಡಿವೊಡೆ ಲಲ್ಲೆಯೆಂಗುಮೆರ್ದೆವೇಟಸ್ಕೊಡೆ 
ಕೈತವಮೆಂಗುಂ (ಆದಿಪು. ೧೨-೩೩). [ಎರ್ದೆ + ಪೇಟ್‌] 

ಎರ್ಪತ್ತು "ಎಟ್ಟಿತ್ತು' ನೋ. 

'ಎರ್ಪೆ (ನಾ). (?): ಇರ್ಪುಂ ತೋರ್ಪುಂ ಕೆರ್ಪುಂ ನೆರ್ಪುಂ ಪೆರ್ಪೆ 
ಯುಮುಡರ್ಫುಮಾರ್ಪುಂ ಕೂರ್ಪುಂ ಪರ್ಪರಿಕೆಯುಮೆರ್ಫುಂ (ಪಾಠಾಂ. 
ಇರ್ಪುಂ] ಮೆಯ್ಗ್ಸರ್ಪುಂ ಮೊದಲಾಗಿ ರೇಫಸಂಯೋಗಂಗೆಳ್‌ (ಶಮದ. 
೩೯). [?) 

ಎರ್ಬಟ್ಟಿಸು (ಕ್ರಿ). ಬೆನ್ನಟ್ಟುವಂತೆ ಮಾಡು; ಹಿಂಬಾಲಿಸುವಂತೆ 
ಮಾಡು: ಅರಿಭೂಪಾಳೋಗ್ರ ವೀರ ಪ್ರಮುಖಮನಿರೆದಾಟಿಂದಪಂ 
ಕೊಂದಪಂ ಮತ್ಸರದಿಂದೆರ್ಬ್ಬಟ್ಟಪಂ ಮುಟ್ಟಪಂ (ಎಳ. ೪111, ಸಾಗರೆ- 
೧೦೯-೨೪ ; 1042). [ಎರ್ಬಟ್ಟು (ಆ ಎಟ್ಟಟ್ಟು) + -ಇಸ್ಕು] 

ಎರ್ಬಟ್ಟು "ಎಬ್ಬಟ್ಟು' ನೋ. 

ಎರ್ಬು "ಎಟ್ಟು? ನೋ. 

ಎರ್ಮಾತಿಟ್ಟಿ (ನಾ). ಒಬ್ಬಾತನ ಹೆಸರು: ಕೆಆಕಿಗೊಟ್ಟಿಂ ಎ[ರ್ಮಾ] 
ತಿಟ್ಟಿಯ[ದತಿ]ಸತ್ರಾಂಗಳತ್ತಂ ಒ[ಡೆ)ಗೆಜಿಯ ತೆಜ್ಯಣಂ (ಸೌಇಇ. 
x1-i, ೯-೩೧ ; 807). (2) 

ಎರ್ಮೆ, ಎಮ್ಮೆ (ನಾ). ೧. ಒಂದು ಚತುಷ್ಟಾದ ಪ್ರಾಣಿ; ಮಹಿಷ: 
ಎಬ್ಬುಕಲಕ್ಷಿ ಯುಂ ಪಶುವುಮೆರ್ಮೆಯುಂ ಕುದುಕೆ ನಾಯೊಟ್ಟಿ ಯುಮು 
ಡುವುಂ (ವಡ್ಡಾರಾ. ೯೭-೫); ಸಜಕ್ಕನೂಅ ಎರ್ಮ್ಮೆ ತುಜು ಪರಿದಟ್ಟ 
ಪುಯ್ಕಲ್ವರಿದು .(ಎಕ. 1%, ಹೊಸಕೋ. ೧೧-೧೦ ; 1041) ; ಅಂಬರಚರ 
ಪದಮಂ ಕುಡಲಾಂ ಬಯಸಿರೆ ನಚ್ಚಿನೆರ್ಮೆಕೋಣನನೀಂದತ್ತೆಂಬವೊಲೀ 
ಮಗನಿರದೆ ತಪಂಬಡಲೆಳಸಿರ್ದನೆಂದು ಬೆಚ್ಚನೆ ಸುಯ್ಮರ (ಪಾರ್ಶ್ವಪು. 
೬-೪೪); ಎರ್ಮೆಯ ಪೋರಿಯನಿಕ್ಕಿದನ್ಫೂರ್ಮಾರಿಗೆ ಮತ್ತಮದನೆ ಮಹ 
ಳಕ್ಕಿತ್ತಂ (ಯಶೋಚ. ೩-೫೭). ಎಮ್ಮೆ: ೧. ಎನ್ನೆಮ್ಮೆಗಳೆನ್ನ ಪಶು 
.ಗಳೆನ್ನ ಪರಿವಾರಂ (ವಡ್ಡಾರಾ. ೧೪೦-೨೧); ಪೊನ್ಕೊಳದ ಎಮ್ಮೆ ತುಜು 
ಗಳೊ. (ಮೈಆರಿ. ೧೯೩೦ ; ; 961) ; ಕೋಳಿ ತಿಪ್ರೆಯಂ ಪೊರ್ದಿ 
ದಂತೆ ಪಸಿದೆಮ್ಮೆ ಬಳೆದ ಕೆಯ್ಯಂ ಪೊಕ್ಕ 0ತೆ (ಧರ್ಮಾಮೃ. ೭೨೯೫); 


೧೨-೨ ; 


೧೦೯೯ 


ಎಲ್ಲ 


೨. (ಆಲಂ) ಸೋಮಾರಿ; ಜಡಸ್ವಭಾವದವನು: ಅವನು ಒಬ್ಬ 
ಎಮ್ಮೆ, ಬೇಗ ಬರುವುದಿಲ್ಲ (ರೂಢಿ). ೩. (ಆಲಂ)ಹಿರಿದು ; ದೊಡ್ಡದು. 
"ಎಮ್ಮೆಚೇಟು?', "ಎರ್ಮೆಗುಂಡು? ಪರಾ. 
(ದೇ. ॥ ತಮಿ. ಎರುಮೈ ; ಮಲ. ಎರಿಮ, ಎರುಮ,; ಕೊಡ. 
ಎಮ್ಮೆ; ತುಳು. ಎರ್ಮೆ; ತೆಲು. ಎನುಮು] 
ಎರ್ಮೆಕೊಳ್‌ (ಕ್ರಿ). (ಯುದ್ಧ ದಲ್ಲಿ)ಎಮ್ಮೆಯನ್ನು ಹಿಡಿ,--ಗ್ರಹೆಣ 
ಮಾಡು: ಸ್ವಸ್ತಿಶ್ರೀ ನಾಣ್ಣಿಆಕ!ಯರಾ ಎರ್ಮೆಕೊಳ್ವಲ್ಲಿ ಸತ್ತೊನ್‌ 
ಕಾಸೂರನ್‌ (ಎಕ. 2€ (5), ಚಿಂತಾಮ. 8ನೆಯ ಶತ). 
"ತುಜುಕೊಳ್‌'? ಪರಾ. [ಎರ್ಮೆ * ಕೊಳ್‌] 


೩೪-೪ 5 


10 ಎರ್ಮೆಗುಂಡು,. ಎಮ್ಮೆಗುಂಡು (ನಾ). ದೊಡ್ಡಬಂಡೆ: ಸಿರಿಮಾರ 


20 


30 


ಪರಿವತಿಸಾರಂ ಪಿರಿದಾಗಿಕೆ ಹೂಲಿಯ "ಜೀಕೆ ತ್ಲಿಗುಡನೆಮ್ಮೆಯ ಮೊಸ | 


'ಶೊಳ್‌ ಬೆರಸಿಟ್ಟು ಸೈಂಧೃವಂ ಕೂಡಿರೆ" ಮೆಲುವುದು (ಕಲ್ಯಾಕ. ೪-೧೫); 
ಕಟ್ಟಬೇಕು ಕಾಟದೆಮ್ಮೆ ಅದಜ ಹಯನ ಎಷ್ಟಾದರೂ ಉಣಬೇಕು 
(ಪು ರಂದ. ೨-೫೫ ಪಲ್ಲವಿ); ಎಮ್ಮೇಮೇಲೆ ಮಳೆಗರೆದಹಾಗೆ (ಗಾದೆ). 


45 


ಹೊಲವೇರ್‌ ಎರ್ಮೆಗುಂಡಿನ ಮೂಡಣ ಮೆಯ್ಕ ಕವಿಲೆಯ ಕಲ್‌ (ಕಇಆ. 
೧೨-೭೬-೫೪; 1170). ಎಮ್ಮೆ ಗುಂಡು: ಲಕ್ಷ ಗುಂದದ ಬಟ್ಟಿ ಯ ಪಡು 
ವಣ ಪಳ್ಳ ದೊಳಗಣೆಮ್ಮೆಗುಂಡಿನ ತೆಂಕ ಮೆಯ್ಕ ಖೆ ನಟ್ಟ ಕಲ್ಲು (ಸೌಇಇ. 
XX; 1166) ; ಸಮಾಧಿಸ್ಥಳವ ... ತರವಿಡಿದು ಭಿತ್ತಿ ಯಂ 
ಕಂಬಂಗಳಂ ಮೇಲೆ ಕವಿವ ಆಆಕಿಗಲ್ಲ ತೆರಿಸಿ ಭಹಡದ 
-ಅದಅ ಬಾಗಿಲಂ ವಿರಳವಾಗಿರಲೊಳಗೆ ತೋಡಿ (ಸಿದ್ಧರಾ. ೯-೫೫). 
[ಎರ್ಮೆ + ಗುಂಡ್ಕು] 
ಎರ್ಮೆಯ (ನಾ). ಒಬ್ಬಾತನ ಹೆಸರು: ಶ್ರೀಎಿರ್ಮೆಯರ ಮಗ ಬೊಲ್ವ 
ಗಂಗಗಾಮುಣ್ಣ ನಿಜಿದು ವ ೦ (ಎಕ. ೫, ಬೌರಿಂಗ್‌. ೧೩-೪ ; 890). 
[1] 
ಎರ್ಮೆಯನೂರು (ನಾ). ಒಂದು ಊರಿನ ಹೆಸರು: ಪಶ್ಚಿಮತಃ 
: ಎರ್ಮೆಯನೂರು ನಾಮ ಗ್ರಾ ಫ್ರಾ ಮಃ (ಮೈಆರಿ. ೧೯೩೫, ೪೦-೫೯ ; 9511). 
(SWF ೫% ಊರ್ಕು (< ಊರ್‌)] 
ಎರ್ಮೆವೋರಿ, ಎಮ್ಮೆವೋರಿ (ನಾ). "ಕೋಣ: ಕರ್ಬುಲಿಯ ಪಿಂಡಿ 
ನಂತೆಯುಂ ಸಿಂಗದೆ ಜಂಗುಳಿಯಂತೆಯುಂ ಜವನೆರ್ಮೆವೋರಿವಿಂಡಿನಂ 
ತೆಯುಂ (ಸಂರಾಮಾ. ೪-೫೪ ವ); ಉಭಯಬಲ ಧನುರ್ಧರ ಸೈನ್ಯಂ 
ಜವನೆರ್ಮೆವೋರಿಗಳ ತಾಗುವಂತೆ ತಾಗಿ (ಪಂರಾಮಾ. ೧೩-೫೩); ಆ 
ಭೀಮಕರ್ಮಿಯಾ ಎರ್ಮೆವೋರಿಯ ಮೆಯ್ಕ ರಕ್ಕಸನ ಶಿಖರ ಸಮಕೋಡೆ 
ರಡನಿರ್ಕಯ್ಗಳಿಂದಡಸಿ ಪಿಡಿದೊತ್ತಿ ತಿರ್ರನೆ ತಿರುಪ್ಪಿ (ಶ್ರೀರಾಮಾ. 
೨೯೭-೩೨೪). ಎಮ್ಮೆವೋರಿ: ನಿಚ್ಚಮೊಂದು ಮನೆಯೊಳೆರಡೆಮ್ಮೆ 
ವೋರಿಯೊಳ್‌ ಪೂಡಿದ ಪನ್ನಿ ರ್ಕಂಡುಗದಕ್ಕಿ ಯ ಕೂಟುಮ[ನ]ದರ್ಕೆ 
ತಕ್ಕ ಫಂಕರಮುನುತೂವನಮಾ ಗ ಕೊಂಡು ಪೋಪಂ (ಪಂಸಭಾ. 
Kd ವ); ಮೂಗುರ್ಚಿದೆಮ್ಮೆವೋರಿಯುಂ ಪೆಜಮೆಟ್ಟ ದೆ ತಗರುಂ ತಾಗು 
ವಂತೆ (ಶಾಂತಿಪು. ೬-೮೨ ವ); ಡೊಂಬಿನಾಳ್‌ ಧುರಥರೆಯೊಳ್‌ ಸಹಸ್ರ 
ಮಿದಿರಾದಡಮಂತಕನೆಮ್ಮೆವೋರಿಯಂತಿರೆ ಕೆಜೆವೊಯ್ವೆಂ (ಮ ಹಾ ನೇ. 
೧೧-೧೩೬). [ಎರ್ಮೆ + ವೋರಿ (£ ಪೋರಿ)] 
ಎರ್ವಟ್ಟು "ಎಟ್ಟಟ್ಟು? ನೋ. 
ಎರ್ವಿಸು ಲ್ನ ' ನೋ. 
ಎರ್ವು " ಎಟ್ಟು? ನೋ. 
ಎಲ್ಕ, ಎಲ್ಮಾ ಜ್ರ). ಆಶ್ಚರ್ಯವನ್ನು ಸೂಚಿಸುವ ಒಂದು ಮಾತು: 
ಎಲ! ಕಣ್ದ ಮುಚ್ಚಿ ತೆಗೆರುವುದರೊಳಗಾಗಿ ಮಾಯವಾಗಿಬಿಟ್ಟಿ (ರೂಢಿ). 
ಐಲ್ಲಾ : ಎಲಾ, ಇವನ! ಏನು ಅಸಾಧ್ಯವಾದ ಕೆಲಸಮಾಡ್ತಾ ಇದ್ದಾನೆ 
(ರೂಢಿ). 
ಎಲಎಲ, `ಎಲಾಎಲಾ (ದ್ವಿರುಕ್ತಿ): ಎಲ ಎಲ, ತೆಗೆ ಅದನ್ನು 
ಹೊರಗೆ (ಗಾಳಿಪ. ೨೩) ; ಎಲಾಎಲಾ, ಒಳ್ಳೇ ಆಸಾಮಿ ಕಣಯ್ಮ 
ಇವನು; ಇವನಾಳ ತಿಳಿಯಲಿಕ್ಕೆ ಆಗುವುದಿಲ್ಲ (ರೂಢಿ). [?) 


೧೪೪-೬೧; 


ಎಲ್ಲ 


ಎಲ್ಲ. ಎಲ್ಲಾ (ಅ). ಕೆಳದರ್ಜೆಯವರನ್ನು ಸಂಬೋಧಿಸುವಾಗ 
ಬಳಸುವ ಒಂದು ಅವ್ಯಯ : ತಡೆತಡೆಲ ಕೆಟ್ಟೋಡದಿರಿ (ಜಿನಭಾ. 
೭೨-೧೧) ; ಎಲ ರಂಗಾ, ಇಲ್ಲಿ ಬಾ (ರೂಢಿ). ಎಲ್ಲಾ : ಜಾಂಬವಂತನು 
ಆದು ಯಾರೆಲಾ ಎಂದು ಈಚೆಗೆ ಬಂದು ಕೃಷ್ಣನೊಡನೆ ಯುದ್ಧಕ್ಕೆ 
ನಿಂತನು (ನೀಕಿಟಿಂ. ೫1, ೨೩); ಏನೆಲಾ ರ ನಾನು ಸತ್ಮವಾದಿ 
ಯೆಂದು ನೀವು ಅರಿಯಿರೊ (ನೀತಿಚಿಂ. ೫೬, ೯); ಎಲಾ ಸಿದ್ದ, ಎಲ್ಲಿ 
ಹೋಗಿದ್ದೆಯೋ (ರೂಢಿ). ಗ] 

ಎಲಂಚೆ "ಎಲಚಿ? ನೋ. 


೧೧೦೦ 


ಎಲಂಚೆಕೂಂಟೆ (ನಾ). ಎಲಚಿ ಮರದ. ಬಳಿಯಿರುವ ಒಂದು] 


ಕುಂಟಿ: ಈಶಾನ್ಯದ ಕಿಸುವಾಲಿಯಿನ್ನೆ ನಿನ್ನ ಕಲ್ಲಿನ್ಹೆ ಒಲಕ್ರಿಯಿನ್ನೆ 
ಆಗ್ನೇಯದೆ ಎಲಂಚೆಕೂಣ್ಟೆಯಿನ್ಹೆ ಪೂಲಿಕುಣ್ಣೆ ಯಿನ್ಹೆ ಪೆರ್ಬಳದೊಳಗಣ 
ಚಾದು ಪೊಲದಿನ್ದೆ (ಎಕ. ೫ (8), ಚಿಕ್ಕಬ. ೧೦೬-೭೧; 850). 
[ಎಲಂಚಿ + ಕೂಂಟಿ (ಆ ಕುಂಟಿ) 

ಎಲಂವಳ್ಳಿ (ನಾ). ಒಂದು ಊರಿನ ಹೆಸರು: ಮಹಾಜನಮುಂ 
ಮೋನಿಗೊರವರುಂ ಮೂಲ ಸ್ಥಾ ನದ ಮಹಾಡೇವರಾಳ್ವೈಲಂವಳ್ಳಿಯ 
ಶಾಸನಮುಂ (ಎಇ. x11, ೨೦೧-೧೯ ; 665), ಔ ಈಗಿನ ಮಂತ್ರವಾಡಿ. 

(1) 

ಎಲಕಾ (ನಾ). (ಕರಾ) ಒಂದು ಜಾತಿಯ ಮಾನು. [1] 

ಎಲಗುಡಿ (ನಾ). ವೀಳೆಯದೆಲೆಯ ಬಳ್ಳಿ, --ಕುಡಿ: ಹಲಸು ಮೆಣಸು 
ಎಲಗುಡಿ ಮಾಉ ಕಬು ಕಲವೆ ಕುಮರಿ ಕೋಹು ಮಕ್ಕೆ ಹಕ್ಕಲು ಕಾಡಾ 
ರಂಭ ಮುಂತಾದ ಏನುಳ್ಳ ಬೆಳೆಯ ಬಿತ್ತಿ ಬೆಳೆದುಕೊಂಡು (ಮೈ ಆ ರಿ. 
೧೯೩೪, ೫೮-೪೭; 1435) [ಆ ಎಲೆ, + ಕುಡ್ಡಿ) 

ಎಲಗೆ "ಎಲೆಗೆ? ನೋ. 

ಎಲಗೇ "ಎಲೆಗೆ' ನೋ. 

ಎಲಚಿ, ಎಗಚಿ, ಎಲಂಚೆ, ಎಲಚೆ, ಎಳಚಿ (ನಾ). ಬೋರೆಮರ ; 
*ಬಾರಿಗಿಡ” (ಉಕ): *ಕರ್ಕನ್ನು - ಎಲಚಿ? (ನಾಚಿರಾ. ಕ); ಮಾವಿನ 
ಹಣ್ಣು ನೇಅಳೆಹಣ್ಮು ಕಳವೆಯ ಹಣ್ಣುಯೆಲಚಿ [ಪಾಠಾಂ. ಚೆ)ಯ ಹಣ್ಣು 

, ಮಧುರೆ ಮಧುವುಂಟು (ಬಸಪು. ೧೮-೧೬); ಸಾರಿ ದಡವನು ಬಳಿಕ 

ವನದೊಳಗಾರಿಸುತಲಂದೆಲಚಿ [ನಾ ಕಾ ೦. ರದ] ಹಣ್ಣನು ಸೇರಿಸುತ್ತಿಂಗು 


ದಿಯ ಪಿಣ್ಕಾಕವನದರೆ ಜೊತೆಗೆ (ರಾಮಾಸಂ. ೨-೫-೧೦); ರತ್ನಮ್ಮ 


ಮಕ್ಕಳ ತಲೆಯ ಮೇಲೆ ಎಲಚಿಹಣ್ಣು ಕಾಸು ಎರೆದರು ( ಕೀಲುಗೊಂ. ೧೧). 
ಎಗೆಚಿ: “ಎಗಚಿಗಿಡ” (ಜಾನಕೋ. ೨೩); (ಮೈಔಗಿ. ೧೧-೧೮೭). 
ಎಲಂಚೆ: "ಎಲಂಚೆಕೂಂಟಿ? ಪರಾ. ಎಲಚೆ: “ದ್ವಿಕಂಟಕ॥- 
ಎ(ಯ)ಲಚೆ ೫ (ಓಷಧಿ.' ೭೬). ಎಳೆಚಿ: “ಕರ್ಕಂಧೂ ಬದರೀ, 


ಕೋಲೀ, ಘೋಂಟಾ - ೪ ಎಳಚೀಗಿಡದ ಹೆಸರುಗಳು? (ಸಿದ್ಧಾಂತಿ, 


೧೦೫); ಒಂದು ದೊಡ್ಡಳಾಡು. ಅಲ್ಲಿ... 
ಮರೆಗಳು ಬೆಳೆದಿದ್ದುವು (ಕಿಂಕತೆ. ೮೯). 

ಎಲಚೆ "ಎಲಚಿ? ನೋ. 

ಎಲಡಿಕೆ "ಎಲೆಯಡಕೆ? ನೋ. 

ಎಲತ್ತಿಕೆ (ನಾ). ಒಂದು ಗಿಡದ ಹೆಸರು: *ಹಕ್ಕಳೆ [ಪಾಠಾಂ. ಹಕ್ಕಳ] 
ಯೆಲತ್ತಿಕೆಯೆನಿಕ್ಕು? (ಮಂಗರಾ. ೩೩-೮). [?) 

ಎಲವ "ಎಲಮೆ? ನೋ. 

ಎಲಮುಗಿಲು (ನಾ). ಒಂದು ಬಗೆಯ ಸಸ್ಯ: ದಾಸಾಳ ಹೂವು, | 
ದಾಳಿಂಬ, ರಸಾಂಜನ, ಎಲಮುಗಿಲು, ಮುಟ್ಟ ದರೆ ಮುರುಟ . 
ಇವನ್ನು ಚೂರ್ಣಮಾಡಿ. 


ಹೇರಿಳೆ ಎಳಚಿ ತಪಸಿ ಇಂತಹ 


[2] 


(7) 


20 


ಎಲರುಣಿವಚ್ಚ 


ಎಲನೆ, ಎಲಮ, ಎಲಮೇ (ಅ). ಸ್ಮರಣ, ವಿಚಾರ, ಆಮಂತ್ರಣ 
ಗಳಲ್ಲಿ ಬಳಸುವ ಒಂದು ನಿಪಾತಾವ್ಯಯ : “ಎಲೆ, ಎಲೇ, ಎಲಮೆ, 
ಎಲಮೇ - ಸ್ಮರಣ ವಿಚಾರಾಮಂತ್ರಣೇಸು? (ಶಬ್ದಾನು. ೨೧ ವ್ಯಾಖ್ಯಾ). 
ಎಲಮ : ಅಂಜದಿರ್ಬಡವಾಗದಿರ್‌ ಚಿಂತಿಸದಿಕೆಲಮ ಸಂಜೆಯಾದೊಜೆ 
ಯಿರಿಸಿ ಪೋಗೆ ನಿನ್ನೆಲಮೆಲನು ಎಂದು ಕುಣಿದಾಡುತುಂ (ಕಣ್ಣರ. ೫-೨). 
ಎಲಮೇ : ಮೇಲಿನ " ಶಬ್ದಾನು ೨೧ ವಾಖ್ಯಾನ' ದ ಪ್ರಯೋಗ 
ವನ್ನು ನೋಡಿ. [?] 

ಎಲನೇ "ಎಲಮೆ' ನೋ. 

ಎಲರ್‌, ಎರಲ್‌, ಎರಲ್ಕು ಎಲರು (ನಾ). ಗಾಳಿ; ವಾಯು: “ಕಂಪು 
ವಳಂ, ಎರಲ್‌, ಮಿಗದೇರಂ, ಎಲರ್‌, ಗಾಳಿ-ಈ ೫ ವಾಯುವ 
ಪೆಸರ್‌” (ಕಶಸಾ. ೪೨೩೮); ಊದುವ ತಂಬೆಲರಿಂ ಬೆಡಂಗುವೆತ್ತು 
(ಎಇ. 20111, ೩೩೧-2೨೮ ; 929); ಕೋಗಿಲೆ ಯಕ್ಕೆ ಲರಕ್ಕೆ ತುಂಬಿಯಕ್ಕರ 
ಗಿಳಿಯಕ್ಕೆ ಬಂದೊಡಮೊಜಲ್ಜೆರ್ಜೆಯಾಜುವರ್‌ (ಆದಿಪು. ೩-೮೬) , ಆರ 
ವಿಂದೋತ್ಪಲ ಮಲ್ಲಿಕಾಪ್ರುಸವ .ಸೌರಭ್ಯಂಗಳೆಂ ಪೇಜ್‌ ಬರ್ಪೆಲರುಂ 
ನಿರ್ಭರಭಕ್ತಿಯಿಂದಮಿದಿರ್ವರ್ಪಂತಾಯ್ತು (ಸುಕುಮಾ. ೪-೪೪) ; ಎಲರ 
ಮೈಸೋಂಕಿಂದ ತುಂಬಿ ಕೋಗಿಲೆಯ ಗಿಳಿಗಳ ಮ )ಿದುಧ್ವನಿಯ ಕೇಳುವೆ 
ಯಿಂದ (ಸೌಂದಸು. ೧೦-೯೧). ಎರಲ್‌ : “ಕಂಪುವಳಂ ಮಿಗದೇರಂ 
ತಾಂ ಪರಕಿಸಲೆಲರು ಗಾಳಿಯೆರಲನಿಲನೆನಲ್‌ ” (ಕವಿಕಂ. ೩೮); ಕಂಪು 
ಪುಳ ಗಾಳಿ ಮಿಗಡೇ ರಯಲರೆರಲೆನಲ್ಯನಿಲನು” (ಶಬ್ದಮಂ. ೧೪); 
ಮಣಿದು ಮಲಗಿದ ಸೂತನನು ನಾಲ್ಕೆರಡು ಗಳಿಗೆಯು ಬೀಸಿ ಮೂಗಿನೊ 
ಳೆರಲ ಕಂಡನು ಪಾರ್ಥ (ಕುವ್ಯಾವಿ. ೮-೫೫). ಎರಲು: ಎರಲು ಸುಳಿ 
ದುದು ದೀಪಶಿಖಿ ಪರಿಹರಿಸಿದತಿ ಬಲದಬ್ಬರದ ನಿಷ್ಮುರತೆಗಂಜದೆ ಮಾಣದೆನೆ 
(ಕುವ್ಕಾಕ. ೮-೧೪). ಎಲರು : ದಕ್ಷಿಣ ದಿಶಾಂತದೊಳಗೆಲರು ತಣ್ಣನೆ ತೀಡ್ತೆ 
(ಛಾವಚಿಂ. ೪-೧೬); ಬಳಲಿಬಂದಾ ಲತೆವನೆಯೊಳುಜ್ವಳಿಪ ನಲ್ಲರನಪ್ಪಿ 
ನಂದನದೊಳಗೆ ಸುಳಿದಾಡುವುದು ಬಾಳಕನಂದದೊಂದೆಲಕು (ಸಾಳ್ವ ಭಾ. 
೨-೫); ಆವುದೆಲರಿನ ನಿಲ್ಲದಲೆತಕ್ಕೆ ಗಡು ಸೀಮೆ (ಮಂಕುಕ. ೯೦). (?] 

ಎಲರಣುಗ (ನಾ). « ವಾಯುಪುತ್ರ, ಹನುಮಂತ? (ಪ್ರಭಣ್ಣ). 

[ನಿಲರ್‌ + ಅಣುಗ (ಆ ಆಟಂ] 

ಎಲರು "ಎಲರ್‌? ನೋ. 

ಎಲರುಣಿ, ಎರಲುಣಿ (ನಾ). ವಾಯುವನ್ನು ಆಹಾರವಾಗುಳ್ಳದ್ದು ; 
ಹಾವು; ಸರ್ಪ: “ಭುಜಂಗಕ್ಕೆಲರುಣಿ” (ಕವಿಕಂ. ೨೬೫); ಎಲರುಣಿಗಳ್‌ 
ಕಿನ್ನಾಡ ಬಿಲಂಬೊಕ್ಕವು (ಜಯಕಾ. ೭-೪೧); ಪರಿದೀಂಟಲ್ಕುರೆವಣಿಸುವ 
ಸಿರಿದೋಳೆಲರುಣಿಯ ನೀಳ್ದ ನಾಲಗೆಯಕ್ಕುಂ (ಅಪ್ರತಿ. ೪೭-೨); ಎಲ 
ರುಣಿಯ ಪಾಸಿನೊಳ್‌ (ಶೇಷರಾ, ೨೧೪-೨೨). ಎರಲುಣಿ : “ಹಾವು” 
(ಪ್ರಭಣ್ಣ). `[ಎಲರ್‌ + -ಉಣಿ] 

ಎಲರುಣಿಗ, ಎರಲುಣಿಗ (ನಾ). - ಎಲರುಣಿ : ಎಲರುಣಿಗಳರಸ ಪೂವ 
ಡಿಗನೋಲ್ವಾಗ್ಹಾಲ (ಪ್ರಭುಪ. ೪-೬). ಎರಲುಣಿಗ : ಎರಲುಣಿಗನಲ್ಲಿ 
ನಿರ್ವಿಷನ ಕಂಬಳಿಯಲ್ಲಿ ಕುರುಲ ಶ್ರ ಶ್ವ ಪಚಾಧಮನೊಳತ್ಮಂತ ಶುಟಿಯ 
(ಮದೇಪು. ೨೯-೯). [ವಲರ್‌ + -ಉಣಿಗೆ] - 

ಎಲರುಣಿವಳ್ಳೆಗ'"ಎಲರುಣಿವಟಕ್ಕಿಗ? ನೋ. 

ಎಲರುಣಿವಗೆಯ (ನಾ). ಹಾವುಗಳ ಶತ್ರು; ಗರುಡ: “ಪಳ್ಳಿ 
ಗಳಾಣ್ಮಂ, ಎಲರುಣಿವಗೆಯಂ, ಪರ್ದು ಈ ೩ ಗರುತ್ಮಂಗೆ ಪೆಸರ್‌? 

“ಗರುಡಂಗೆಯೆಲರುಣಿವಗೆಯ ಪದ್ದುಪಕ್ಕಿಗಳರಸಂ? 

[ಎಲರುಣಿ * ಪಗೆ * -೮,] 


(ಕಶಸಾ. ೨-೧೨). 
(ಶಬ್ದಮಂ. ೭). 


. ನೆತ್ತರು ಹೊಟ್ಟಿ ಬೇನೆ ಶಾಂತ (ವೈ ವಿ. ಸ 1451 ಎಲರುಣಿವಚ್ಚೆ (ನಾ). ಹಾವನ್ನೇ ಆಭರಣವಾಗುಳ್ಳವನು; “ಸಪ 


ಭೂಷಣ ; ಶಿವ” (ಪ್ರಭಣ್ಣ). [ಎಲ್ಲಿ ಇಷಟ 1 -ಅ್ಯ) 


ಎಲರುಣಿವಸಿಅ ೧೧೦೧ ಎಲವೊ 


ಎಲರುಣಿವಸಿಅ (ನಾ). ಹಾವನ್ನು ಹೊಟ್ಟಿಯ ಸುತ್ತಲೂ ಸುತ್ತಿ 
ಕೊಂಡಿರುವವನು; ಗಣಪತಿ: “ಬಿಜ್ಜೆವಳನೆಡರ್ಗೇಡಿ ಮೇಣೆಲರುಣಿ 
ವಸಿಜನು ... ವಿನಾಯಕನ ನಾಮಂ? (ಕಬ್ಬಿಕ್ಕೆ. ೫); ಎಲರುಣಿವಸಿಆ 
ನೆಡರ್ಗೇಡಿ ... ಸುಂಡಿಲಮೊಗಂ... ಕರಿಮೊಗನೆನಿಕ್ಕು ೦” (ಶಬ್ದಮಂ. ೫). 
[ಎಲರುಣಿ * ಬಸಿಆಕ್‌ + -ಆ,] 
ಎಲರುಣಿವಚಕ್ಕಿಗ್ರ ಎರಲುಣಿವಕ್ಕೆಗ್ರ ಎಲರುಣಿವಳ್ಳೆಗ (ನಾ). 
ಹಾವನ್ನೇ ಹಾಸಿಗೆಯಾಗುಳ್ಳವನು ; ಸರ್ಪಶಯನ; ವಿಷ್ಣು: 
*ಎಲರುಣಿವಟಕ್ಕಿಗೆ ಪಾಜುಂಬಳೆಗೈಯಂ ಪರ್ಬುಡೇರೆನಕ್ಕುಂ? (ಕವಿಕಂ. 
೨೫). ಎರಲುಣಿವಕ್ಕೆಗೆ: “ಸರ್ಪ ಶಾಯಿ, ವಿಷ್ಣು” (ಸ್ರಳಣ್ಣ). 
ಎಲರುಣಿವಕ್ಕೆಗೆ : “ಎಲರುಣಿವಕ್ಕೆ ಗಂ ಪರ್ದುದೇರನಿಂಗಡಲಳಿಯಂ 
* -- ಉಪೇಂದ್ರನ ನಾಮಂ? (ಕಬ್ಬಿಕೈ. ೭); ಎಲರುಣಿವಕ್ಕೆಗನಪ್ಪಲರ್ವ 
ರ್ವೊ] ಕ್ಳುಳನಂ ಪೂಜಿಸಿ ನಮಸ್ಕರಿಸಿ (ಮರಾಚ. ೬-೮೮ ವ). 
[ಎಲರುಣಿ-- ಪಟಕ್ಕಿ + -ಗ್ಗ] 
ಎಲರುಣಿವೆದೆಯ, ಎರಲುಣಿವೆದೆಯ (ನಾ). ಹಾವನ್ನು ಬಿಲ್ಲಿನ 
ಹಗ್ಗವನ್ನಾಗಿ ಉಳ್ಳವನು; ಶಿವ: “ಎಲರುಣಿನೆಡೆಯಂ ಚಳಿವೆಟ್ಟ 
೪ಿಯಂ? (ಕವಿಕಂ. ೧೫); *ಎಲರುಣಿವೆಡೆಯ ಬಾನ್ನವಿರ ಗೊಂದೆವಟ 
ವಿಗೆಯ” (ಶಬ್ದಮಂ. ೩); ಎಲರುಣಿವೆದೆಯಂ ಬೀರಂ, ಬಿಗುರ್ವರಿಜಂ... 
ಮುಂತಪ್ಪ ಭೂತವೇತಾಳಂಗಳ ಮರುಳ್ವಡೆನೆರಸು (ರಾಮಾಶ್ವ. ೧೩೧-೧೬). 
ಎರಲುಣಿವೆಜೆಯ : “ಶಿವ” .(ಪ್ರಥಣ್ಣ). 
[ಎಲರುಣಿ * ಪೆಡೆ + -೪,] 
ಎಲರ್ಗೆಳೆಯ, ಎರಲ್ಲೆಳೆಯ (ನಾ). ಗಾಳಿಯ ಗೆಳೆಯ; ಬೆಂಕಿ; 
ಅಗ್ನಿ: “*ಮರಗೂಲಂ. . .ಎಲರ್ಗೆಳೆಯಂ - ಈ ೧೩ ಅಗ್ನಿ” (ಕಶಸಾ. 
೩-೩೩); “ಎಲರ್ಗೆಳೆಯಂ ... ಮರಗೂಲಂ... ಅಗ್ನಿಯಭಿಧಾನಂಗಳ್‌? 
(ಕವಿಕಂ. ೩೪); “ಇಂಗಳನೆಲರ್ಗೆಳೆಯ ಪೊಗೆವಟನಿಗೆಯನಗ್ಗಿ ? 
(ಕಬ್ಬಕ್ಕೆ. ೨೦). ಎರಲ್ಲೆ ಳೆಯ: ಮೆಲ್ಲಾಡಿಯಿಂ ತಳೆದೆರಲ್ಲೆಳೆಯ 
ಕಯ್ಕಿಂ ಕೊರೆಲ್ಲಪ್ಪಿನಿಂ ಸಲ್ವ . . . ನಿರಂಜನನ (ಪಾಸೋಪು. ೩-೧). 
[ಎಲರ + ಗೆಳೆಯ] 
ಎಲರ್ಚು (ಕ್ರಿ). ಚೀತನಗೊಳ್ಳು; ಚೈತನ್ಯವನ್ನು ಪಡೆ: “ಎಲರ್ಚು- 
ಚೀತನಕರಣೇ ೫ (ಶಮಧಾ);' ಮಗುಟ್ಹಾ ಸತಿಯಿಕ್ಕಿದ ಕಣ್ಣನೀರ ಧಾರೆ 
ಗಳೊಳೆ ನಾಂದೆಲರ್ಚಿ ಪೊದಳ್ದೊರ್ಮೆಯೆ ಪಾಜಕಿದುವುನ್ಮದಾಳಿಗಳ್‌ 
(ಪಂಪಭಾ. ೫-೧೦) ; ಪಣ್ಣನೆ ತೊಟಲ್ಲು ತೀಡುವ ತಣ್ಣೆಲರೊಳೆಲರ್ಚಿ 
ವನಚರವ್ರಜಮದಜಕೊಳ್‌ ತಣ್ಣನೆ ತಣಿದಿರೆ ಬನದೊಳ್‌ ಪಣ್ಣನೆ ತಿನು 
ತಿರ್ಪುವೆಳಸಿ ತರುಚರಕುಳಮುಂ (ಕಾವ್ಯಾವ. ೨೨೨). 
[ಎಲರ್‌ + -ಚ್ಛು./ ತಮಿ. ಇಲಿರ್‌, ಚಿಲಿರ-ರೋಮಾಂಚಗೊಳ್ಳು ; 
ತೆಲು. ಎಲರುಚು - ಮೇಲೇಳು] - 
ಎಲರ್ಪಟಿ (ನಾ). ಗಾಳಿಪಟ: ಆಗಸಕಡರ್ವರಗಿಳಿಗಳನಾಗಲ್ಲಿಟ್ಟ ಸಲ 
ದೊರ್ವಳಕ್ಷಿದ್ಯುತಿ ಮೇಣ್ತಾಗೆ ವನಲಕ್ಷ್ಮಿಯಾಡಿಪ ಜಾಗದೆಲರ್ಪಟದ 
ರಾಗಮೆನೆ ಸೊಗಯಿಸುಗುಂ (ಉದ್ಭಟ್ಟ ೩-೨೪). [ಎಲರ್‌ ಪಟ್ಟಿ] 
ಎಲರ್ವಟ್ಟಿ, ಎರಲ್ಪಟ್ಟಿ (ನಾ). ವಾಯುಮಾರ್ಗ; ಆಕಾಶ: “ಎಲ 
ರ್ವಟ್ಟಿ ನಭೋಂಗಣಂ? (ಕರ್ಣಾನಿ. ೧೦); “ಪೆಸರೆಪ್ಸುದಂಬರಕೆ ಬಾನೆ 
(ಪಾಕಾಂ. ನೆ]ಲರ್ವಟ್ಟಿ” (ಶಬ್ದ ಮಂ. ೧೫); ಸುದತೀಮಣಿಯನಗಲಿ 
ಯೆಲರ್ವಟ್ಟಿಗೆ ವಿದಿತಯಶಸ್ಕಾಂತಂ ತವಕದಿ ಪಾಜಕಿದೆಂ (ಜಯಕಾ. 
೪-೨೪); ಎಲರ್ವಟ್ಟಿ ಯನಡರ್ದು (ರೇವಣ. ೭೩-೫೬). ಭಳಿರೆ ಭಲಭಲ 
ಕೆಂಡೆಲರ್ವಟ್ಟಿಯವರೂ (ಚಂಪ್ರಸಾಂ. ೮-೪೩); ಎರಲ್ವಟ್ಟಿ : 
*ಆಗಸಂ, ಖಂಬಟ್ಟಿ, ಎರಲ್ವಟ್ಟಿ. . .ಬಾನ್‌-ಈ ೬ ಆಕಾಶಂ” (ಕಶಸಾ. 


೪-೪೧). [ಎಲರ್‌ + ಬಟ್ಟಿ] “| 


p 


5 


ಎಲರ್ವಟ್ಟಿಗ (ನಾ). ವಾಯುಮಾರ್ಗದಲ್ಲಿ ಸಂಚರಿಸುವವನು; 
ಖಚರ (ಕಿ). [ಎಲರ್ವಟ್ಟಿ + -ಗ್ಯ) 

ಎಲರ್ವಟ್ಟಿ ನಾವು, ಎರಲ್ವಟ್ಟಿ ವಾವು (ನಾ). ಆಕಾಶದ ಹಾವು; 
ರಾಹು : “ಎಲ [ಪಾಕಾಂ. ಅಲ]ರ್ವಟ್ಟಿವಾವೆನೆ ರಾಹು” (ಶಬ್ದಮಂ. ೧೮). 
ಎರಲ್ವಟ್ಟೆವಾವು: “ರಾಹು” (ಪ್ರಭಣ್ಣ)- [ಎಲರ್ವಟ್ಟಿ + ಪಾವು] 

ಎಲರ್ವೊಯ್ಲು (ನಾ). ಗಾಳಿಯ ಹೊಡೆತ: ಎಲರ್ಪೊಯ್ಲಿಂದೊಸ 
ರ್ಪಿಕ್ಷುಕಾಂಡ ರಸದಿಂ[ನಾಂ]ದು (ವರ್ಧಪು. ೧-೪೩); ಎಲರ್ವೊಯ್ಲಿಂದ 
ಮಲ್ಲೊಕ್ಕ ನವ್ಯಾಮಳ ಪುಷ್ಪಂಗಳ್‌ (ಕುಸುಮಾ.೧-೧೦೩); ಎಲರ್ವೊಯ್ಗ 

` ನಾಂತ ತಾವರೆಯೆಲೆವೋಲ್‌ (ಕಬ್ಬಿಕಾ. ೨೯೯). [ಎಲರ್‌ 4 ಪೊಯ್ಲು] 


10| ಎಲವ, ಎಲವು, (ನಾ). ಬೂರುಗದ ಮರ; ಶಾಲ್ಮಲೀವೃಕ್ಷ; ದೂದಿ 


20 


30 


35 


45 


'ಮರ: *ಎಲನಂ ಸ್ಥಿರಾಯು ತಾಂ ಶಾಲ್ಮಲಿಯೆನಿಕ್ಕು ನ (ವಸ್ತುಕೋ. 
೩೩-೨); ಬೆಳಲ್ಲವಂಗಮೆಲವಂ ಬಳ್ಳಾಲೆರೆಂ ಬಿಕ್ಕೆ (ಕಾವ್ಯ ಸಾ. ೧೦೪೦ 
ಶೂದ್ರಕ) ; ಮಧುಕರಿ ನವಾಮ್ರದೊಳ್‌ ಪಾಯ್ಲು ಮೆಲವದೊಳ್‌ ಪಾಯ್ಸ 
ಪುದೇ (ಶಾಂತಿಪು. ೫-೧೫೬) ; ಸುರತರುವ ಬಿಟ್ಟು ಎಲವದ ಮರಕ್ಕೆ 
ನೀರನೆಜಕೆವಂತೆ (ಸಿದ್ದೇವ. ೩೯೬); ಕಡಿದರೋ ಸುರತರುವನೆಲವದ 
ಮಿಡಿಯ ಬಯಕೆಗೆ (ತೊರರಾ. ೪-೫-೧೧). ಎಲವ, : ಆಲರೆ ಮೇರೆ 
ದುವೆಟ್ಟಗೆ ನಿಲುಕಲ್ಲುಕೊವಳ್ಳಿ ದಾ ಪೆರಿಯ ಎಲವು ಅಲ್ಲಿಂ ಕುಡಿತ್ತು (ಎಕ. 
Il, an-೬; 800); ದೇಗುಲಕ್ಕೆ ಕೊಟ್ಟೊ ದೂರ ಪೊಲಮೇರೆ ಮೂಡೈದೆಸೆ 
ಎಲವೆ ಕಿಜುವಣ್ಣಕ್ಕೆೇಜೆ ಎ ತೆಂಕಾ ಅದರುಳ್ನಡುಗಲ್ಲೆ (ಎಕ. x (5). 
ಚಿಕ್ಕಬ. ೧೦೬-೬೩ ; 350). 
ಎಲವದಮೇಣ, ಎಲವದಹಗಿನು- ಬೂರುಗದ ಮೇಣ : “ಹಿಚ್ಛಾ, 
ಶಾಲ್ಮಲೀವೇಸ್ಟಃ-೨ ಬೂರುಗಬಂಕೆ ಹೆಸರು, ಎಲವದಮೇಣ? (ಸಿದ್ಧಾಂತಿ. 
೧೦೭) ; “ಮೋಚನಿರ್ಯಾಸಃ - ಎಲವದ ಹಗಿನು» (ಓಷಧಿ. ೧೩೦). 
[ದೇ. ॥ ತಮಿ. ಇಲವ, ಇಲನ್ರ ; ಮಲ, ಇಲಿವ, ಇಲವು] 
ಎಲವರ (ನಾ). ಒಂದು ಊರಿನ ಹೆಸರು: ಎಲವರದ ಕಥವ ಬೂರೆ 
ಮಾಯಗಾವುಣ್ಣರ ಮಗ (ಎಕ. ೫, ಮುಳಬಾ. ೨೫೬-೫ ; 1000). [?] 
ಎಲವರಿಗೆ (ನಾ). ಒಂದು ಮೂಲಿಕೆ: ಸೂಪಾ (ಎಲವರಿಗೆ) ... 
ಇವು ತ್ರಿದೋಷನಾಶಕ (ಅಷ್ಟಾಂಗ. ೧೩೩). [?] 
ಎಲವಸ್ತ್ರ "ಎಲೆವಸ್ತ್ರ' ನೋ. 
ಎಲವು, "ಎಲವ? ನೋ. 
ಎಲವ್ರು "ಎಲ್ವು' ನೋ. | 
ಎಲವೊ, ಎಲವೋ (ಅ). ಕೋಪ ಅಥವಾ ತಿರಸ್ಕಾರದಿಂದ ಕೂಡಿ 
ಇತರರೊಡನೆ ಮಾತನಾಡುವಾಗ ಬಳಸುವ ಸಂಬೋಧನಾರ್ಥಕ 
ಅವ್ಯಯ : ನೆನೆಯೆಲವೊ ಗೋವುಗಾದುದು ಪುಸಿಯೇ (ಸಂಪಭಾ. 
೬-೫೬) ; ಪೆಜರಂ ಪೊಗಲ್ಲಪೆಯೆಮ್ಮಂ ಕಿಜಕಿಯಂ ಮಾಡಿದಪೆಯೆಲವೊ 
ಸಂಜಯ (ಗದಾಯು . ೩-೫೬); ಪೊಂಗಿ ಜಜಕಿವ್ರತ್ತೆಲವೊ ಸಾಳ್ಟಾತ್‌ 
ಲಿಂಗವಲ್ಲದೆ ಬಳ್ಳವೇ ಅದು (ಬಸಪು. ೯-೧೦) ; ಎಲವೊ ಕೌರವ... 
ಅಳವನಜಕಿಯದೆ ಅಧಮ ರಥಿಕರ ಕೂಡೆ ತೊಡಕುವರೆ (ಕುವ್ಯಾದ್ರೊ €. 
೫-೪೨). ಎಲವೋ : ಎಲವೋ ಮ್ಲೇಚ್ಛರುಗೆಳಿರಾ ಬ್ರಾಹ್ಮಣೋತ್ತಮ 
. ರಪ್ಪ ನಾವೊಂದು ಪಾಪ ನಿನಾರಣಾಥ೯ ಮಾಗಿ ಗೋವಿನ ಜಠರಂ 
ಪೊಕ್ಳಿರ್ದೆವು (ಪಂಚತಂ. ೧೯-೧೪) ; ಅಯ್ಯಾ ಎಂದಡೆ ಸ್ವರ್ಗ ಎಲವೋ 
[ಪಾಠಾಂ. ಲೊ) ಎಂದಡೆ ನರಕ (ಬಸವ. ೨೪೦) ; ಶಿಶುತನದೆ ಸಾಮರ್ಥ್ಯ 
ಸಾಕಿನ್ನೆಸದಿರೆಲವೋ ಮರಳು (ಕುವ್ಯಾದ್ರೋ. ೬-೮). 
ಎಲನೆಲವೊ, ಎಲವೆಲವೋ (ದ್ವಿರುಕ್ತಿ) : ಫಡಫಡೆಲವೆಲವೊ 
ತೊಲತೊಲಗೆನುತೆ ರೋಷದಿಂ ಘುಡಿಘಂಡಿಸಿ (ಜೈಮಿಭಾ . ೧೨-೩೮) ; 
ಎಲವೆಲವೋ ರಜಕಾ ನಿಲ್ಲೆಲೊ (ಜಗನಿ. ೬-೪). [?) 


ಎಲವೋ 


ಎಲವೋ "ಎಲವೊ ನೋ. 

ಎಲಸೆ (ನಾ). ಒಂದು ಊರಿನ ಹೆಸರು : ಎಲಸೆಯ ಮಹಾಜನಕ್ಕೆ ಕೊಟ್ಟ 

964) ; ಅರಸನೆಲಸೆಯೊಳಿಪ್ಪತ್ತು ನಾಲ್ಕು 
ಹೇರ ದ್ರಮ್ಮಮನಲ್ಲಿಯ ಮಹಾಜನದ ಕಾಲಂ ಕಲ್ಪಿ ಬಿಟ್ಟ (ಎಕ. ೪111, 
ಸೊರಬ. ೪೭೯-೭ | 991). (2) 

ಎಲಹುರಿ, ಎರವುರಿ, ಎಲೆವುಲಿ, ಎಲೆಹುರಿ,-ಎಲೆಹುಲಿ (ನಾ). ಒಂದು 
ಗಿಡದ ಹೆಸರು : “ಎಲಹುರಿಯ ಕರ್ಕಶಂ ಕತಕವಕ್ಕುಂ? (ಮಂಗರಾ. 
೪೦-೩೧) ; *ಕಾ(ಸಾ)ಸರಿ, ಕಾಸಮರ್ದ - ಈ ಯೆರಡುಂ ಎಲಹ:ರಿ ೫ 


(ಮೈಆರಿ. ೧೯೨೯, ೭೮-೧೨; 


(ಓಸಧಿ. ೨೯); ಬೆರೆಸೆಲವದ ಹಗಿನೆಲಹುರಿಯಿರವಂತಿಗೆಯೆಂಬಿವಂ 
ಲಸದ್ಮುಗ್ಗದೊಳಂ . . . ವಿಷಮಜಕಿಗುಂ (ಖಮದ. ೫-೮೮) ; ಎಲಹುರಿ, |10 
ಗಜಹಿಪ್ಪಲಿ . . . ಇಸ್ಟನು ಕಷಾಯದಲ್ಲಿ ಹಾಕಿ ಕಾಸಿ.ಪಾನಮಾಡಲು 


ಶ್ವಾಸಕಾಸ . .. ಪರಿಹರ (ವೈದ್ಯಸಾ. 1, 130). ಎರವುರಿ: ಎರವುರಿಯಂ 
ಮೂಬದಿನಂಬರೆಗಂ ಕೇಳ್‌ ಕಟಯಲಿಳ್ಳಿ ಜವೆ ತಿಲಮುರ್ದಿಂಗರಿಸಿನ 
ಮೆಂಬಿವನಿಂಬಾಗರೆದಿಕ್ಕಿ (ಲೋಕೋಪ. ೮-೧೭). ಎಲೆವುಲಿ : ಬರಿವದಣೆ 
-ರೊಕ್ಕಿಯೆಲೆವುಲಿಯರನಾಡುಳಿಯಮರ್ದುವಳ್ಳಿ ಯೆಂಬಿವರೊಳಗಂ 
ದೊರೆಕೊಂಡುದೊಂದನಾಜ್ಯದೆ ಕರಿದಲ್ಲದೊಡುಪ್ಪುವೆರಸಿ ತಿನೆ ಖಾಸ ಹರಂ 
(ಲೋಕೋಪ. ೯-೯೫). ಎಲೆಹುರಿ : “ಉನ್ಮಾದಭ್ಲೀ-ಕರಿಯ ಹಿಟ್ಟಳಿಕೆ, 
ಎಲೆಹುರಿ, ಇಲಿ” (ಓಷಧಿ. ೧೬). ಎಲೆಹುಲಿ: ಒಪ್ಪುವ ಕೊಳುಗುಳಿಕೆ 
ಯೆಲೆಹುಲಿ (ರಿ) ಯ ತನಿರಸಮಂ ತಪ್ಪದೆ ಮರ್ದಿಸಿ ತನುವಿಂಗಪ್ಪಣೆಯಾ 
ಜಂತೆ ಕೊಳಲಖಿಳ ಕೃತ್ರಿ ಕ್ರಿಮನುಜಕಿಗುಂ ( ಖಮದ. ೧೪-೬೧). 
[ಆ ಎಲೆ * ಹುರ್ಮಿ] 


15 
| 


ಎಲ್ಲಾ, "ಎಲ್ಲ? ನೋ. 

ಎಲ್ಲಾ "ಎಲ್ಕ ನೋ. 

ಎಲಿ (ನಾ). ಹೆಗ್ಗ ಣ ಮುಂತಾದ ಪ್ರಾಣಿಗಳ ಜಾತಿಗೆ ಸೇರಿದ ಒಂದು 
ಸಣ್ಣಪ್ರಾ ಣಿ (3). "ಇಲ್ಮಿ' ಪರಾ. 

[ಜೀ. 1 ತಮಿ. ಮಲ. ಕೊಡ. ಎಲಿ; ತುಳು. ಇಲಿ, ಎಲಿ; 
ಕೆಲ. ಎಲಿಕೆ, ಎಲುಕ ; ಕೋಲಾ, ನಾಯ್ಯಿ. ಎಲ್ಕ ; ಪರ್ಜಿ, ಎಲ್‌; 
ಗೊಂಡಿ. ಅಲ್ಲೀ, ಎಲ್ಲಿ; ಬ್ರಾಹೂಈ. ಹಲ್‌] 

ಎಲಿಜಾಲ (ನಾ). ಇಲಿಯ 'ಬಾಲದ ಆಕಾರಕ್ಕೆ ಬಟ್ಟಿಯೊಂದನ್ನು 
ಹೊಸೆದುಕಟ್ಟಿ ಅದನ್ನು ಕಾಲಿಂದ ಚಿಮ್ಮಿಸಿ ಎರಡು ಪಕ್ಷದವರು 
ಆಡುವ ಬಂದ] ಆಟಿ: (ಸ್ಯಾಂಡರ್‌"). ` [ಎಲಿ ಬಾಲ] 

ಎಲಿಯಾಲ (ನಾ). ಒಂದು ಬಗೆಯ ಗಿಡ : “ಚಿತ್ರಾ, ಉಪಚಿತ್ರಾ . .. 
ಎಲಿಯಾಲದ ಮರಕ್ಕೆ ಹೆಸರು” (ಸಿದ್ಧಾಂತಿ. ೧೧೬). "ಇಲಿವಾಲ' 
ಪರಾ. [ಎಲ್ಕಿ * ಅಲ] 

ಎಲು, "ಎಲ್ವು' ನೋ. 

ಎಲ್ಲು (ನಾ). ಕಾಂತಿ; ಪ್ರಕಾಶ. "ಎಲುವಡೆ? ಪರಾ. | 

[?. / ಶಮಿ. ಎಲ್‌.ಇ ಪ್ರಕಾಶ್ಯ ಕಾಂತಿ] 

ಎಲುಗಟ್ಟು "ಎಲ್ಲಟ್ಟು' ನೋ. 

ಎಲುಗಯ್ಯ (ನಾ). ತಲೆಬರುಡೆಯನ್ನು, ಕಪಾಲವನ್ನು ಕೈಯಲ್ಲಿ 
ಹಿಡಿದವನು ; ಶಿವ: “ಎಲುಗೈಯ ಬೂದಿಮೆಯ್ಮಂ ಬೆಳರ್ವಣ್ಣಂ ನೆತ್ತಿ |40 
ಗಣ್ಣನೆನುತುಂ ಜತ್ತುಗದಲೆಯನೆನೆ ಸತ್ಯನೀಂದ್ರರ್‌ ಸಲೆ ಪೇಟ್ವರ್‌ 
ಸ್ಮರಹರಂಗೆ ನಾಮಂ” (ಕವಿಕಂ. ೧೮). 

[ಎಲ್ಲು (ಆ ಎಲ್ವು) * ಕ್ಲೈ (ಆ ಕೆಯ್ದ್‌) + -ಅ್ಯ) 

ಎಲುದಲೆ (ನಾ). ತಲೆಯ ಬುರುಡೆ; ಕಪಾಲ: ಗೋಣ್ಮೊದಲನೆಲು 
ದಲೆಯ ಬಿಣ್ಮಾಲೆಗಳ್ಲಿತ್ತ ತಣ್ಮಯ್ಯವೆಟ್ಟಮಗಳಾಣ್ಮನೆನಿಸಿದ (ನಂದಿಮಾ. | 45 

[ಎಲು (ಆ ಎಲ್ಲು) * ತಲ್ಮೈ) 


30 


PSS 
8 
ಟಾ 


೧೮-೧೫). 


೧೧೦೨ 


ಎಲ್ಲೆ 


ಎಲುಜೋಣು (:). ೧. ಮೂಳೆತೋರು; ಎಲುಬುಕಾಣು: 
ಬಲಗಣ್ಣೊಳಡರ ಕೆಂಪು ಬಿಡದೆ ಮೆಯ್ಕೆ ಲುದೋಣಕಿ ಮಲಿನ ಕಂಠ 
`ದೊಳುಣ್ಮೆ ತಡೆ :ರುದಂ ಗದ ಸಮ್ಮಮೊಣಗಿತೆಮ್ಮಯ್ಮ ಂಗೆ (ಭಾವಟಿಂ. 
೧-೨). ೨. ಎಲುಬನ್ನು ತೋರಿಸು; ನಿಸ್ಸಾರವಾದುದ ನ್ನು 
ತೋರಿಸು: ಕಡಲ ಸಂಗಮದೇವ ಎಲುದೋಜಕಿ ಸರಸನಾಡುವನು 
ಸೈರಿಸದನ್ನಕ್ಕೆ ಇರದೆ ಭಕ್ತಿ (ಬಸವ. ೨೧೦) ; ಎಲುಡೋಆ ಸರಸ 
ವಾಡುತ್ತಿರ್ಪರೇ :'0ದೈೆ ಕೊಲುವುದೈ ಇದಟಕಿಂದ ಕಾಡಲೇಕೆಲೆ ತಂದೆ 
(ನಂಬಿರ. ೧೫-೧೬ ೭). 

[ಎಲು. (ಆ ಎಲ್ವು) * ತೋಟಜ್ಯು (ಆ ತೋಜರ್‌)) 

ಎಲುಬು “ಎಲ್ಹು' ನೋ. 

ಎಲುಬುಗೈ (ನಾ:. (ಸೊರಗಿ) ಮೂಳೆಬಿಟ್ಟುಕೊಂಡ ಕೈ: ನೆಕ್ಲು 
ದೋವ್‌ ಮೇಲುತ್ನು ಸೋಫಿಯಾವ್ಯಾಸಿಲ್ಕೇವ್ನಾಳ ಉಂಗುರತುಂಬಿದೆ 
ನುಣುಪಾದ ಎಲು ಖಗೈಯನ್ನು ಅದುಮುತ್ತಾ (ಪನರು. ೧೨೬). 

[ಎಲುಬು (ಆ ಎಲ್ವು) * ಕೈ (ಆ ಕೆಯ್ಮ್‌)) 

ಎಲುಮಾಲೆ (ನಾ. ಮೂಳೆಯ ಮಾಲಿಕೆ; ರುಂಡಮಾಲೆ: ವಿಷ 
ಕಂಠದಿಂ ದೆಸೆಗೆ ಮಿಂಚುವೆಲುಮಾಲೆಯಿಂ (ಚಿಬಪು. ೨-೨೫); ಲೀಲೆ 
ಯಿಂದೆಲುಮಾಲೆ೧೧ಂ ತಾಳ್ವ ಮಾಂಗಲ್ಯಶೀಲದಿಂ (ನಂದಿಮಾ, ೧೭-೪೪). 

[ಎಲ್ಲು (ಇ ಎಲ್ವು) * ಮಾಲೆ] 

ಎಲುಮಾಲೆಗೊಲ (ನಾ). ರುಂಡಮಾಲೆಯನ್ನು ಕೊರಳಲ್ಲಿ ಧರಿಸಿ 
ದವನು; ಶಿವ: ಮಸಣಗಾಹಿ ಹಾವಾಡಿಗನೆಲುಮಾಲೆಗೊರಲ ಗೊರವಂ 
ನೋಡೆನೆಗೆ ಪಾಸ`-`ಯೆ (ಡೆಬಪು. ೩೦-೩೩). 

` ಎಲುಮಾಲೆ + ಕೊರಲ್‌ + -ಲ್ಯ] 

ಎಲುಮುಂಚಿ (:'»). ನಿಂಬೆಗಿಡ, --ಹಣ್ಣು : ಎಲುಮುಂಚಿಯ 
ಹಣ್ಣಿನ ರಸದಲ್ಲಿ '»ಂಗಾರೆ ೧ ಪಲ ನೆನೆಯಿಕ್ಕಿ ನೂರು ದಿನ ಇರಿಸಿ... 
ಮೂರು ತೂಕ `!ರ್ಯಂತರೆ ಕರರ ನಷ್ಟಕ್ಕೆ ಜೇನುತುಪ್ಪದಲ್ಲಿ 
ಗುಳಿಗೆಯಾಗಿ ಕೊಃತುವುದು (ವಿವೈವಿ. ೩೯). "ಇಲಿಮಿಂಚಿ? ಪರಾ. 

(ಜೀ. ॥ ತಮಿ. ಎಲುಖಿಚ್ಚೈ ; ಮಲ. ಎಲುಮಿಚ್ಚ] 

ಎಲುವಡೆ (ಕ್ರಿ). ಒ-ಂತಿಯನ್ನು ಕೊಂದು; ಪ್ರಕಾಶಗೊಳ್ಳು; ಹೊಳೆ: 
ಹಿಮಸಮಯದೊ `ಇಧಿಪಂ ತಾ[ಪಾಠಾಂ. ದೀಪಂ] ಹಿಮದಿಂದೆಲುವಡೆಯೆ 
ಬಗೆಯ ಬಕ್ತೆಂಬಲೊಳ್‌ ಹಿಮನಿಧಿಯೆಮನಿಧಿ[ ಸಲೆ]ಧೈರ್ಯ ಮಹಾಂ 
ಬುಧಿ ನೆಲಸಿ ಟೆಳ್ಳ:ನಾಸಡೊಳಿರ್ದಂ (ಅಜಿಪು. ೧೨-೩). 

[ಎಲ್ಲು 4 ಪಡೆ] 

ಎಲುವು "ಎಲ್ಲು? ಬೋ. 

ಎಲುವುಸಂಧಿ (ನಾ'. ಮುರಿದ ಮೂಳೆಯನ್ನು ಕೂಡಿಸಲು ಬಳಸುವ 
ಒಂದು ಗಿಡ; .)ಶಲ್ಯೈೆ: “ನಿಶಲ್ಯಾ - ಜಾಪಾಳದ ಗಿಡ... ಹಾವು 
ಮೆಕ್ಕೆ € ನಿಡೈ ಎಲು: 3ಿಸಂಧಿ ಗಿಡ, ಹುಚ್ಚು ಹರಳು ಗಿಡ” (ಸಿದ್ಧಾ ೦ತಿ.೩೫೪); 
ಎಲವ ವು) ಸಂಛ:ಯಂ ತಂದು ಕುಡಿಯ ಕುಡಲು ಗರ್ಭಶೂಲೆ ಮಾಣ್ಗುಂ 
(ವಿವೈವಿ. ೧೫೧). [ಎಲುವು (« ಎಲ್ವು) 4 ಸಂಧಿ) 

ಎಲೆ, (ನಾ). ೧. ಮರಗಿಡಗಳ ಪತ್ರ, ಪರ್ಣ: ಮಲಯಾನಿಲ 
ನೊಯ್ಯನೆ ಪಕ್ರಿಲೆ:ಉಂ ನೆಲೆಯಿಂ ಕಟಲ್ಬ್ರುಗುಂ ವಿಟಿಪಿಗಳೊಳ್‌ (ಕವಿರಾ. 
೩-೫೪) ; ಬೇರನ-೨ವರ್ಗೆಲೆಯಂ ತೋಜಕಿದರೆಂಬಂತೆ (ಧರ್ಮಾ ಮೃ. 
೮-೪೪) ; ಕಸವು :::8ಿಯೆಲೆ ಸೊಪ್ಪು ಸೊಡಗುವಿನಿಸುವಜಸಿ ಕಾಣದೆ ವಿಚಾ 
ರಿಸಿ (ಬಸಪು. ೧೬-::೨); ತಾವರೆಯೆಲೆಯ ಮಜಕೆಗಳಲಾಣಡಿಗಳಡಗಿದವು 
ಕೋಳಾಹಳಕೆ ಪನ:ನಜನ (ಕುವ್ಯಾಅ. ಚಾ ಊಟಕ್ಕೆ ಎಲೆಗಳನ್ನು 
ಉಪಯೋಗಿಸುಸ: ನ ಕೆಲವು ದೃಷ್ಟಿ ಗಳಿಂದ ಹೆಚ್ಚು "ಆರೋಗ್ಯ ಕರ 
(ಅಡುಸೌ. ೧೨೦) : ನೆಲದಲ್ಲಿ 1. ಎಲೆ ಕೇಳಿದ ಹಾಗೆ (ಗಾದ). 


ಎಲ್ಲೆ 


೨. ವೀಳೆಯಜಿಲೆ: ಕರ್ಪೂರ ಸಮ್ಮಿಶ್ರಮ ಪ್ಪ ನೆಲವತ್ತಿಯಡಕೆಯ 
ಪೋಟ್ಲಳುಮಂ ಕೈತೀವಿದೆಲೆಯುಮಂ (ವಡ್ಡಾರಾ. ೭೮-೨೩) ; ಕಯ್ಯೆಲೆ 
ಕಯ್ಯ್ಕೊಳೆ ಬಾಯ ತಂಬುಲಂ ಬಾಯೊಳೆ ತೋ ಜೆ ಮೆ ಯ್ಮ ಜ್‌ ದು 
ನೋಡಿದಳ್‌ (ಪಂಪಭಾ. ೪-೩೭) ; ಎಲೆಯಿಂ ಬಾಯ್‌ ಮುಡಿಯಿಂದೆಂ 
ತಲೆ ಸೀರೆಯಿನಂಗಮೆಸಿಗುಂ (ಧರ್ಮಾಮೃ. ೭-೧೪೩) ; ಹನ್ನೆರಡು ಅಡಕೆ 
ಇಪ್ಪತನಾಲ್ಕು ಎಲೆ (ಎಕ. ೪11, ಕೊಪ್ಪ. ೧೧-೨೦ ; 1537) ; ಮಡಿಸಿದೆಲೆ 
ಬೆರಳೊಳಗೆ ಬಾಯೊಳಗಡಸಿದೆಲೆ ಟಾಯೊಳಗೆ ಸಚಿವರೆ ನುಡಿಯ ಕೇಳರು 
(ಕುವ್ಯಾಆ. ೧೩-೬೭). ೩. ಇಸ್ಪೀಟು ಆಟದ ಪತ್ರ: ಆಟ ನಡೆದಂತೆ 
ನೀಲನು ತನ್ನ ಎಲೆಗಳನ್ನು ಕೆಳಗಿಟ್ಟು '(ಬಂಗಾಹೆ. ೫೨). ೪. ಎಸಳು; 
ದಳ. "ನೂರೆಲೆ” ಪರಾ. ೫. ಚಾಕುವಿನ ಅಲಗು: (ದಕ. 8. ' 

ಎಲೆಹಾಕು -೧. ಊಟಕ್ಕೆ ಬಡಿಸು: ಎಲೆಹಾಕುವುದು ಇನ್ನೂ 
ಮುಕ್ಕಾಲುಗಂಟಿ ತಡವೆಂದಮೇಲೆ ಇಸ್ಪಿ «ಟನ್ನು ಆಡಲು ಕುಳಿತರು 


೧೧೦೩ 


(ಕಲಾಸಾ. ೫೫); ಎಲೆಹಾಕಿದೆ ಬನ್ನಿ (ರೂಢಿ). ೨. ವೀಳೆಯದೆಲೆಯನ್ನು |' 


ಸೇವಿಸು: ಎಲೆಹಾಕ್ಕೋ ಬನ್ನಿ (ಕೂಢಿ). ೩. ಇಸ್ಪಿಟ್‌ ಎಲೆ ಹಾಕು, 
೨-ಆಡು : ಎಲೆಹಾಕ್ಕು ಒಂದು ಆಟ ಆಡೋಣ (ರೂಢಿ). 
(ಡೇ. ॥ ತಮಿ. ಇಲ್ಲೆ ; ಮಲ. ಇಲ; ತುಳು. ಎಲೆ) 
ಎಲ್ಲೆ, ಎಲ್ಲೇ, ಎಲೈ (ಅ). ಸಂಬೋಧನಾರ್ಥಕ ಅವ್ಯಯ : ಅರಸ 
`,`ಕೊಳೆಲೆ ನೀಂ ಸರಸಮನರಸಿಯವೋಲಾಡುತಿರ್ಪೆ ನಿನಗಿದು ಗುಣಮೇ 
(ಕ ವಿರಾ. ೩-೨೩೨); ಎಲೆ ಗಳಾ ಯಮದಂಡಾ ನೀನುಮಾನುಂ ಕಿಜಕಿ 
ಯಂದೊರ್ವರುಪಾಧ್ಯಾಯರ ಪಕ್ಕದೊಳೋದುವಂದು ನಂದನವನ 
ದೊಳಗೆ ನೀನೆನ್ನ ಪೂಣ್ಣ ಪ್ರತಿಜ್ಞೆಯಂ ನೆನೆದಾ (ವಡ್ಡಾರಾ. ೧೨೫-೪); 
ಎಲೆ ಸುಖಾವತಿ ನೀಂ ಕುಮಾರನನಂಜದೆ ಬಿಟ್ಟುಪೋಗು (ಚಾವುಂಪು. 
೧೦೯-೨); ಎಲೆ ಭಾವ ಏಂ ಬಡವಾದಿರಿ (ಸಂಚತಂ. ೪೦-೨೦); 
ನೀನಾಕರ್ಣಿಸಯ್ಯ ಮದೀಯ ವಿಜ್ಞಾ ಪನವನೆಲೆ ಬಸವ (ಬಸಪ. ೫-೧); 
ಖೋಡಿ ನಿನಗಹುದೆಲೆ ಮರುಳೆ (ಕುವ್ಯಾದ್ರೊ . ೩-೬೫) ; ಎಲೆ ಬಾಲೆ, 
ನೀನು ಸತ್ಯವಂತೆ (ನೀತಿಚಿಂ. ೪1, ೧೬). ಎಲ್ಲೇ: ಎಲೇ ಅಣ್ಣಾ 
(ಭಾಷಾಭೂ. ೨೬೧ ಉದಾ) ; ಏಂ ಪಡಿವಾತೆಲೇ ರನಿಯೆಲೇ ಮಾದೇವೆಲೇ 
- ಬೊಮ್ಮ ಕೇಳ್ದಿರೆ (ಜಗವಿ. ೧೩-೪೯). ಎಲೈ : ಕೇಳು ಎಲೈ ರಾಯನೆ, 
ಆಬಳಿಕ ದ್ರೋಣಾಚಾರ್ಯನು . .. ಮೆರೆಯುತಿರಲು (ಕೃವಾಉ. ೧೧೦); 
ಎಲ್ಲೆ ಚಿರಕಾರಿಕನೆ, ನೀನು ಬಹು ಆಲೋಚನಾಪರನಾದ್ದ ರಿಂದ ಈ 
ಕೆಟ್ಟಕೆಲಸದ ಪಾಪವು ನಮ್ಮಿಬ್ಬರಿಗೂ ತಬ್ಬಿತು (ನೀತಿಚಿಂ. ೫11, ೧೪). 
ಟಿ 
ಎಲ್ಲೆ, ಎಲ್ಲೇ (ಅ).. ನೆನಹು, ವಿತರ್ಕ, ಆಶ್ಚರ್ಯ ಮುಂತಾದ 
ಭಾವಗಳನ್ನು ಸೂಚಿಸುವ ನಿಪಾತಾವ್ಯಯ: ಎಲೇ ವಿತರ್ಕ 
ಭಾವನಾಮಂತ್ರಣೇಷು ? (ಭಾಷಾಭೂ. ೨೬೧); “ಸ್ಮರಣ ವಿಚಾರಾ 
ಮಂತ್ರಣ ಪರಿಗತವೆನಿಸಿರ್ಪುವೆಲೆಲೆ ಏ ಎಂಬಿವು? (ಶಮ ದ, ೩೧೧). 
(1) ವಿತರ್ಕಕ್ಕೆ : ಎಲೆ ಚಂದ್ರಾತಪರುಚಿಯಂ ಗೆಲೆವಂದೀ ಧವಳಿಮಕ್ಕೆ 
ಕಾರಣವೀ ನಿರ್ಮಳ ತಾರಹಾರಮಿಂತೀಗಳಿಂದು ಬಗೆದ ೦ (ಕಾದಂಉ. 
೧೦೭). (8) ಆಶ್ಚರ್ಯಕ್ಕೆ: ಎಲೆ ಪೊಣ್ಮಿತ್ತು ಮುರಾರಿಗಾಂತರಿ 
ಚಮೂ ಭಂಭಾ ರವಂ ಭಾರವಂ (ಜಗವಿ. ೧೫-೧೬). ಎಲ್ಲ: 
(11) ನೆನಹಿಗೆ: ಎಲೇ ಬಗೆದೆನೀಗಳೀ ಬರೆದ ಕಲ್ಪಮಾಶಾನಂ 
(ಆದಿಪು. ೪-೬) ; ಎಲೇ ಇದಲ್ಲೆ ತುಹಿನಕ್ಷೋಣೀಧ್ರ್ರದುತ್ತುಂಗಸಾನು 
ಗಳೊಳ್‌ ಭೋರೆನೆ ಬಂದು ಪಾಯ್ವುದದೆ ನೋಡಾಕಾಶ ಗಂಗಾಜಲಂ 
(ಕಾ ವ್ಯಾ ವ. ೪೮) ; ಎಲೇ ವಿತರ್ಕಭಾವನಾಮಂತ್ರಣೇಷು ... ಎಲೇ 
ಇದಾವುದು, ಎಲೇ ಆದಕ್ಕುಂ, ಎಲೇ ಅಣ್ಮಾ (ಭಾಷಾಭೂ. ೨೬೧, 
ಉದಾ). 


33 


ಎಲೆಗಾರ್ತಿ 


ಎಲೆಎಲೆ (ದ್ವಿರುಕ್ತಿ) : ಫಡ ಪಡ[ಪಢ ಪಢ3 ಯೆನಲು ಯಲೆ 
ಯಲೆ ಎಲೆಎಲೆ3ಯೆನಿಕುಂ” (ಶಬ್ದಮಂ. ೬೧); ಫಡ ಫಡಯೆ 
ನಲ್ಕೆ ಲೆಯೆಲೆಯೆನಿಪ್ಪರ್ಥಮಕ್ಕುಂ? (ಕಬ್ಬಿಕ್ಕೆ. ೪೨); ಎಲೆಎಲೆ ದೇವ 
ದೇವ ಪಿರಿದದ್ಭುತಮದ್ಭುತಮೇನನೆಂದಪೆಂ (ರಾಜಶೇ. ೬-೩೪). ಎಲೆಲೆ ಎ 
೧. ಆಕ್ಷೇಪವನ್ನು ಸೂಚಿಸುವ ಅವ್ಯಯ : ಎಲೆಲೆ! ನೀನು ಯಾರು 
ನನ್ನನ್ನು ಕೇಳಲಿಕ್ಕೆ (ರೂಢಿ). ೨. ಸಂಭ್ರಮದಿಂದ ಕರೆಯುವಾಗ 
ಬಳಕೆಯಾಗುವ ಅವ್ಯಯ : ಎಲೆಲೆ ನಿಲ್ಲು ನಿಲ್ಲು (ಬಸಪ. ೯-೩೧); 
ಎಲೆಲೆ ಕರುಣಾಸುಲಭ ಹೋಗಲಡೆಂತು ನಾ ಬಲ್ಲೆ (ಬಸಪು. ೨೦-೮). 
[1] 
ಎಲೆಅಡಿಕೆ "ಎಲೆಯಡಕೆ' ನೋ. 
ಎಲೆಕಣಿಕೆ (ನಾ). ಎಲೆಗೆಣ್ಣು : ಎಲ[ಲೆ ಕಣಿಕೆ, ಉತ್ತರಣಿಯ ಕಣಿಕೆ, 
ಆಡುಸೋಗೆಯ ಕಣಿಕೆ . ತೆಯ (ವಿವೈವಿ. ೯). [ಎಲ್ಲೆ ಕಣಿಕೆ;) 
ಎಲೆಕಪ್ಪಲಿ "ಎಲೆಗಷ್ಟಲಿ' ನೋ. 
ಎಲೆಕಮ್ಮಿರ (ನಾ). - ಎಲೆಗಪ್ಪಲಿ: ಎಲೆಕಮ್ಮಿರವನ್ನೂ ತುತ್ತವನ್ನೂ 
ಶುದ್ಧೈಸಿ ಹಾಕಬೇಕು (ವಿವೈವಿ. ೧೩೫). [2] 
ಎಲೆಕಳ್ಳಿ "ಎಲೆಗಳ್ಳಿ? ನೋ. 
ಎಲೆಕಾಪು(ನಾ). ಎಲೆಗಳನ್ನು ಕಾಯಿಸಿಕೊಡುವ ಶಾಖ್ಯ--ಕಾವು: 
ಗಾಯಕ್ಕೆ ಎಲೆಕಾವು PR (ರೂಢಿ). 
[ಎಲೆ * ಕಾವು (ಆ ಕಾಯ್ತು)] 
ಎಲೆಕೊಟ್ಟು (ನಾ). - ಎಲೆಗುದ್ದಲಿ (ದಕ). [ಎಲೈ ಕೊಟ್ಟು?) 
ಎಲೆಗಟ್ಟು (ಕ್ರಿ). ೧. ಎಲೆಯಿಂದ ಕಟ್ಟು, ಪೊಟ್ಟಣ ಕಟ್ಟು: 
ತೆಣ್ಮೂ ಪಡವಿನೊಳಿಲೆಗಟ್ಟಿ ಮುಟ್ಟು ್ರಿಪಡೆದಆಸುವುದೇ (ಲೀಲಾವ. 
೨-೧೧೫). ೨. ಎಲೆಯ ಕಟ್ಟು, ತಡಿ: ಎಲೆಗಟ್ಟೊಂದನ್ನು 
ಹೊತ್ತುತಂದನು (ರೂಢಿ). [ಎಲ್ಲೆ + ಕಟ್ಟು] 
ಎಲೆಗತ್ತರಿ (ನಾ). ೧. (ಕುರಿಗಳ ಮೈಯಿಂದ) ಉಣ್ಣೆಯನ್ನು ಕತ್ತರಿ 
ಸುವ ಕತ್ತರಿ (ದಕ. 8). ೨.'ಚೌಲದ ಸಮಯದಲ್ಲಿ ಉಪಯೋಗಿ 
ಸುವ ಕತ್ತ ರಿಯಾಕಾರಕ್ಕೆ ಕತ್ತರಿಸಿದ ಎಲೆ (ಉಕ. ಕಿ). 
[ಎಲ್ಲ + ಕತ್ತರಿ] 
ಎಲೆಗಪ್ಪಲಿ, ಎಲೆಕಪ್ಪಲಿ (ನಾ). ಒಂದು ಬಗೆಯ ತುತ್ತ ; ಖರ್ಪರ; 
ಹಾಲುತುತ್ತ : ಗಂಧಕ, ತಾಲಕ್ಕ ಹೊಸಸುಣ್ಮ, ಎರೆಗಪ್ಪಲಿ ಇವಷ್ಟನು 
ಆಡಿನ ಮಾತ್ರದಿಂದ ಅರೆದು ಲೇಪನಮಾಡಿಕೊಂಡು ಬಿಸಿಲಲ್ಲಿ ಕ್ಷಣ 
ಮಾತ್ರವಿರೆ ಆಕ್ಷಣದಲ್ಲಿಯೇ ರೋ ಮಖಂಡನ ವಹುದು (ವೈದ್ಯಸಾ. 
11, ೧೪೪); ಎಲೆಗಪ್ಪಲಿ ೩ ತೂಕವನ್ನು ನುಚ್ಚಲಕ್ಕಿ ಹಾಗೆ ಮಾಡಿ ದಿನ 
ಒಂದಕ್ಕೆ ೫ ವೇಳೆ ನಿಂಬೆ ಹುಳಿಯಲ್ಲಿ ತೊಳೆದು ಆರಿಸಿ (ವಿವೈವಿ. ೨೯). 
ಎಲೆಕಪ್ಪಲಿ: ನೇತ್ರವಾಯುವಿಗೆ : - ಎಲೆಕಪ್ಪಲಿ, ಪಚ್ಚಿತುತ್ತ ... 
ಕಾರ್ತಿಕೇಯ ಕರಿ, ಇವು ಎಲ್ಲವೂ ಸಮಭಾಗ, ಸಣ್ಣನಾಗಿ ತಿರುಹಿ (ವಿವೈಎ. 
೧೩೫). [ಎಲ್ಲ * ಕಪ್ಪಲ್ಕಿ (ಆ ಕಪ್ಪರಿ)] * 
ಎಲೆಗಳ್ಳಿ, ಎಲೆಕಳ್ಳಿ(ನಾ). ಒಂದು ಬಗೆಯ ಕಳ್ಳಿ: “ವಜ್ರಿಯೆಂದೊಡೆಲೆ 
ಗಳ್ಳಿಯಕ್ಕು? (ಮಂಗರಾ. ೪೧-೩೪); *ಸಿತದೊಳಿಂದ್ರನೊಳು ಗಿರಿಮಲ್ಲಿಗೆ 
ಯೊಳೆಲೆಗಳ್ಳಿ ಯೊಳು ಶಕ್ರ ವಕ್ಕು? (ಮಂಗರಾ. ೧೫೧-೫೩); “ ಶ್ವಾನಜಿಹ್ವಾ 
ದಳಃ -ಎಲೆಗಳ್ಳಿ? (ಓಷಧಿ. ೧೬೪); *ತಿಸ್ರೋಧಾರ -ಎಲೆಗಳ್ಳಿ? (ಓಷಧಿ. 
೬೯). ಎಲೆಕೆಳ್ಳಿ : (8). [ಎಲೆ * ಕಳ್ಳಿ] 
ಎಲೆಗಾರ (ನಾ). ವೀಳೆಯದೆಲೆಯನ್ನು ಮಾರುವವನು (೪). 
[ಎಲ್ಲ * -ಗಾರ (< -ಕಾಜ)) 
ಎಲೆಗಾರ್ತಿ (ನಾ). ವೀಳೆಯದೆಲೆಯನ್ನು ಮಾರುವವಳು (8). 
[ಎಲೆಗಾರ + -ತ್ಯಿ (4 - ಇತ್ತಿ) 


ಎಲೆಗುಂಪಲು ೧೧೦೪ ಎಲೆಪೆಂಡಿ 


ಎಲೆಗುಂಪಲು (ನಾ). ಎಲೆಗಳ ರಾಶಿ,--ಗುಚ್ಛೆ: (Foliage. ಇಂಕನಿ). ಎಲೆತುಂಬು (ನಾ; ಎಲೆಯ ತೊಟ್ಟು, ಕಾವು, ಹಿಡಿ: (6). 


[ಎಲೈ * ಗುಂಪಲು] [ಎಲೈ + ಜು] 
ಎಲೆಗುದ್ದಲಿ(ನಾ). ಎಲೆಯಂತೆ ಅಗಲವಾದ ಹಲ್ಲೆಯುಳ್ಳ ಗುದ್ದಲಿ; ಎಲೆತೊಟು ೨ (ನಾ) - ಎಲೆತುಂಬು: *ವೃಂತಂ, ಪ್ರಸವಬಂಧನಂ- ೨ 
ಮಮಟ; ಸನಿಕೆ: ಅದರಲ್ಲಿ ತಂತಿಗಳ ಸುರುಳಿ ಗಳೂ, ಗಡಾರಿ, ತೊಟ್ಟನ “ಸರು. ೮ ತೊಟ್ಟು, ಹಣ್ಣಿನ ತೊಟ್ಟು ” (ಸಿದ್ಧಾಂತಿ, ೧೦೦). 
ಗುದ್ದಲಿ, ಎಲೆಗುದ್ದಲಿ, ಪಿಕಾಶಿಗಳೂ ಇದ್ದುವು (ಬೆನ್ನಬೇ. ೧೨೧). 3 (ಎಲ್ಲ * ತೊಟ್ಟು) 


[ಎಲೆ, * ಗುದ್ದಲಿ] ಎಲೆತೋಟ “ಎಲೆ: ಟಿ ಕೋ. 

ಎಲೆಗುಳಿ (ನಾ). ವೀಳೆಯದೆಲೆಯ ಗಿಡದ ಪಾತಿ: ಹಿರಿಯ ಕೆಕೆ ಕಟ್ಟಿ | | ಎಲೆತೋಟ್ಟಿ "ಎಲ ೋಂಟ' ನೋ. 
ಕರ ಕೊಳಿಗೆರೆ ಕೆಳಗುಳ್ಳಯೆಲೆಗುಳಿ ಸ್ಥಳ ತೊಟ್ಟಿಸ್ಗಳ ಗದ್ದೆ ಹೊಲಗದ್ದೆ | | ಎಲೆದಟ್ಟಿ (ನಾ). ನೀಳೆಯದಿಲೆ ಅಡಿಕೆಯನ್ನು ಇಡುವ ತಟ್ಟಿ; 
(ಎಳ. ೫11, ಮಳವ. ೧೨೧-೧೬೩ ; ಹೆ [ಎಲ್ಲೆ ಹಸ ಕುಂ (< ಕುಲ)] | ತಾಂಬೂಲದ ತ್ವ (ಕಿ). [ಎಲಿ * ತಟ್ಟಿ] 

ಎಲೆಗೆ, ಎಲಗೆ, ಎಲಗೇ, ಎಲೆಗೇ (ಅ). ಹೆಂಗಸರನ್ನು ಸಂಬೋಧಿಸು al ಎಲೆದಾಣ (ನಾ). ಎಲೆಗಳ ಸ್ಥಳೆ; ಎಲೆಬಿಡುವ ಜಾಗ : ಎಳಮಾವು 
ವಾಗ ಬಳಸುವ ಮಾತು: ನೀನಿದಂ ವಿವೇಕ ವಿಕಳರ್ಕಳಂತೆಲಿಗೆ ಚಿತ್ತ ಗಳ ಬೀಡೆ ಹೂಳೆ ಕೋಗಿಲೆಯ ಕೊರೆಲೊಳಗು ತೆಆಪಾಗೆ ಮಾಧವಿಗ 
ದೊಳ್‌ ತಾಳ್ವುವೋ (ಆದಿಪು. ೩-೩೨) ; ಇಲ್ಲಗೆ ನಾವಜಸಿಯವೆಲೆಗೆ ನೀಂ ಳೆಲೆನಾಣ ಹೊಪ್ಪ .ಸೆ ತೆಂಕಣ ದಿಶಾಭಾಗದೊಳು ಗಾಳಿ ಹೊಡಕರಿಸೆ 
ಮಟ್ಟಮಿರಾ (ಧರ್ಮಾಮೃ. ೨-೫೦) ; ಹೇಳಿ ಕರತಾರೆಲೆಗವ್ವಾ (ಮಹಾದೇ. (ಹಚಕಾ. ೩-೧೪). [ಎಲೈ * ತಾಣ] 
೩೪-೩) ; ಎಲೆಗೆ ಕರೆ ಪಾಪಿ ಕೌರವ ಕುಲಕುಠಾರನ (ಕುವ್ಯಾಸ. ೧೨-೫೭). ಎಲೆದುಖುಗಲ್‌ (: ಇ). ಎಲೆಗಳ ಗೊಂಚಲು; ಪತ್ರಗುಚ್ಛ: ಎಲರಲೆ 
ಎಲಗೆ : ಅಗಲುರಮನೆನಗೆ ಪಡೆದಜನೊಗಸುಗಮಲ್ಲಿಲಗೆ ನಿನ್ನನೆನಗೆಯೆ [15|  ಪದಿಂ ನಡುಗುವೆಳ:ಕಿಜುಗಲಿಂ ಕದಳೀವನಂಗಳುಮೈಕಿಲಡರ್ದು ನಡು 
ಪಡೆಚೆಂ (ಪಂಪಭಾ. ೮-೬೭); ನಿನ್ನ ಮುರವೈರಿಯಳವುಮನೆನ್ನಳವುಮ ಗಿದಪುವೆಂಬಂತೆಯ-0 (ಕಾದಂಉ. ೨೧೯); ಕೆಮಲವನದಡೆಲೆದುಜುಗಲಿ 
ಸೆಲಗೆ ಕಾಣ್ಸೆ (ಗದಾಯು. ೯-೧೪) ; ಎಲಗೆ ತರುವಲಿ ಮೂಲಹಾಲಂ ಸಲೆ ಅಂಬಿನೊಳ್‌ (೧:ಕ. ೩-೧೦೩ ವ). (ಎಲೈ * ತುಜುಗಲ್‌] 
ಮುಭ್ಞನನೀಪೇಕೆ'ಪೊಬ್ರನು "(ಬಸವ ೧೪೨೩5) - ನಿಲೆ ನಾಕೆ ಶೈತ್ಯ ಎಲೆದೋಂಟಿ, ಎ:'ತೋಟ, ಎಲೆತೋಟ್ಟ, ಎಲೆದೋಟ (ನಾ). 
ನುದಂ ನಾಡಿದಲ್ಲದೆ ಮಾಡೆನು (ಜೈಮಿಭಾ. ೧೦-೨೬). ಎಲಗೇ: ಅರಸ | ವೀಳೆಯಜಿಲೆ ಬೆ:ಯುವ ತೋಟ: ಬಚ್ಚಲನೆಲೆದೋಂಟದೊಳ್‌ ಪರಿ 
ಕೊಳಿಲಗೇ [ಪಾಕಾಂ.ಎಲಗೀ) ಸರಸಮನರಸಿಯವೋಲಾಡುತಿರ್ಪೆ ನಿನಗಿದು |20; ಯಿಸಲ್‌ (ಅಜಿಪು. .-9೫). ಎಲೆತೋಟ: ಏಳಲಾರದವನಿಗೆ ಏಳೂರು 
ಗುಣವೇ (ಶಬ್ದಾನು. ೨೦೨ ಪ್ರಯೋ). ಎಲೆಗೇ : ಎಲೆಗೇ ಗರುವತನ| | ಆರಂಭ ಮೇಲೊಂ: ಎಲೆತೋಟ (ಗಾದೆ). ಎಲೆತೋಟ್ಟಿ : ಕಂಡುಗದ 
ನಿದು ಹಿಂದೆ ಸಲುವುದು ಸಲ್ಲದಿಧು ಕುರುರಾಜ ಭವನದಲಿ (ಕುವ್ಯಾಸ | ಯ್ಸುಳ ಕಟನಿಯು» ಚನ್ನಕಣನಿವೆಲೆತೋಟ್ಟ ಪಟ್ಟು ಸಮಣ್ಣಾಲಾಕ್ಕ್ಮೀಲೆ 


೧೪-೬೬); ಏ ಸಾವಿತ್ರಿ ಎಲೆಗೇ ಆರುಂಧತಿ (ಸುಗುಗಂ. ೭-೧೫) ; ನಿಲ್ಲೆ ಯಣ್ಯಣ್ಣುಗಂ (ನಿ 2ಓ ಮುಳಬಾ. ೮೦-೭ ; 767). " ಎಲೆಡೋಟಿ: 
ಲೆಗೇ ಎನುತ್ತೆ ಗುರುಶಿಷ್ಕಂ ಕೋಪದಿಂ ಗರ್ಜಿಸಲ್‌ (ಶಾಕುಂತ. ಎಲೆದೋಟಿಗಳನು. ಬಹುಶಃ ತಿಗಳರೇ ಮಾಡುತ್ತಾ ಕೆ (ಮುಂಬಯಿ. 
6೫-೧೪೦). (ಎಲೆ + -ಗೈ) 25| ೫-೧೯೮). [ಎಲೆ, * ತೋಂಟ] 

ಎಲೆಗೇ "ಎಲಗೆ' ನೋ. ಎಲೆಡೋಟ "“ಎಲೆಬೋಂಟ? ನೋ. 


ಎಲೆದೋಯು (ಕ್ರಿ) ಎಲೆಕಾಣಿಸಿಕೊ ; ಚಿಗುರು: ಸಸಿಗೆ ಹೊಸಬೇರು 
ಬಿಟ್ಟಿಲ್ಲದೆ ಎಲೆದೊ"ಇದು (ಮೋಳಿಮಾ. ೧೪೦-೫೪೦) ; ಬೇರೆಂ ಬಲ್ಲರ್ಗೆಲೆ 
ದೋಜಲೇಕೆ ನೀನನುತೊಲವಿಂ ಪರಿಮಳದ ಬೇರ್ಗಳಂ ಬರೆತೆಗೆದಳ್‌ 


ಎಲೆಗೊಬ್ಬರ (ನಾ). ಎಲೆಗಳಿಂದ ಮಾಡಿದ ಗೊಬ್ಬರ. 
[ಎಲೈ * ಗೊಬ್ಬರ) 
ಎಲೆಗೊಟಕ್‌ (ನಾ). ಎಲೆಗಳು ಕೊಳೆತು ಉಂಟಾದ ಕಶ್ಮಲ: ಪಲವುಂ 


ಬಣ್ಣದೆಲೆಗೊಟಕೆಯ ನ್ರಿರ್ಗಳಮನಪ್ಪಕೆಯ್ದುಂ (ಕಾದ 0 ಉ. ೨೬೬). |50| (ಗಿರಿಕ. ೫-೪೫). [ಎಲೈ *“ಕೋಣ್ಮು (ಆ ತೋಜ್‌್‌)] 
[ಎಲೈ + ಕೆೊಲಸ್ಸಿ] | ಎಲೆನಾಗರ, ಎಳನಾಗರ (ನಾ). ನಾಗರಹಾವಿನಲ್ಲಿ ಒಂದು ಬಗೆ: 
ನಿಲೆಗೋಮೆ (ನಾ). ಊಟಮಾಡಿದ ಮೇಲೆ ಎಲೆಯನ್ನು ಎತ್ತಿ | “ಎಲೆನಾಗರ-ವಿ.ಡಿನಾಗರ” (ಜಾನಕೋ. ೨೬). ಎಳನಾಗರ : 


ಆ"ಸ್ಥಳಕ್ಕೆ ಸಗಣಿಯನ್ನು ಹಚ್ಚಿ ಶುದ್ಧಿ ಮಾಡುವ ಕೆಲಸ: ಇಲ್ಲಿ ಮುಡಿದ ಮಲ್ಲಿಗೆ" ದಂಡೆಯೊಳಡಗಿದ್ದ ಕಿರುಸೂಜಿಯುದ್ದದೆಳನಾಗರೆ 


ಅವಳು ಕೆಲಸಮಾಡಿ ಕಂಡರಿಯಳು, ಇಲ್ಲಿ ಎಲೆಗೋಮೆ, ಉಪಕರಣೆ, ವನು ( ಒಲುಮೆ. ೩:.-೨೦). [ಎಲೆ, * ನಾಗರ] 
ಸುತ್ತಲಿನ ಕೆಲಸನೇ ಬೇಕಾದಹಾಗಿರುತ್ತೆ (ಕೀಲುಗೊಂ. ೩೩). 185 ಎಲೆಪಟ್ಟಿ (ನಾ). ೧ ವೀಳ್ಯ; ತಾಂಬೂಲ; ಪಾನಪಟ್ಟ; ಬೀಡಾ: 
[ಎಲೆ + ಗೋಮೆ] | | ರಾಯರ ಕೈ ಯಲ್ಲಿ ಇಂದು ಎಲೆಪಟ್ಟ (ತಿಡುಗಂ. ೩೧). ೨. ಎಲೆಯಿಂದ 
ಎಲೆಚಂಚಿ (ನಾ). ೧. ಎಲೆ ಚೀಲ. ೨. ದೇವತಾವಿಗ್ರಹಕ್ಕೆ ಉತ್ಸವ ಸುತ್ತಿದ ಹೊಗೆಬ್ಲ [ಎಲೆ * ಪಟ್ಟ] 


ದಲ್ಲಿ ಅರ್ಪಿಸುವ ತಾಂಬೂಲದ ಉಪಹಾರ : ಶಂಭುಲಿಂಗನಿಗೆ ಹಣ್ಣು | ! ಎಲೆಪಸರ (ನಾ). ಏ” 4ಯಜಿಲೆಯ ಅಂಗಡಿ: ಬೇಳೆ ಎಲೆಪಸರ ಒಂದಕ್ಕೆ 
ಕಾಯಿ ಮಾಡಿಸಿ ಎಲೆಚಂಚಿಯ ಸೇವೆಸಲ್ಲಿಸಿ (ಗಂಗಾಸಾ. ೧೩). ದಿನ ಒಂದಕ್ಕೆ ಎೀ: ಒಂದು ಅಡಿಕೆಯ ಪಸರ ಒಂದಕ್ಕಂ (ಎಕ. 
[ಎಲ್ಲೆ * ಚಂಚಿ (ಆ ಸಂಚ್ಯಿ)) 40| ಬೇಲೂರು. ೭೫-೧೦: ; 1382). [ಎಲ್ಮೆ + ಪಸರ] 

ಎಲೆಚೇಳು (ನಾ). ಒಂದು ಬಗೆಯ ಚೇಳು; ದೊಡ್ಡ ಚೇಳು; ಎಮ್ಮೆ | ಎಲೆಪಿಂಡಿ "ಎಲೆಪೆಂಗಿ` ನೋ. 

ಚೇಳು: “ಎಮ್ಮೆಚೇಳೆಂದು ವೃಶ್ಚಿಕ, ಶೂಕ ಕೀಟ, ಎಲೆಚೇಳೆಂದೂ ಎಲೆಪಿಲ್ಲಿ (ನಾ). ಪ್ಲೀಯಲ್ಲಿ ಒಂದು ಬಗೆ; ಒಂದು ಒಡವೆ: ಮದುವೆ 

ಎಂಬರು (ನಾಚಿರಾ, ಕಿ). [ಎಲೆ, * ಚೇಳು (ಆ ತೇಟ್‌)] ಹೆಣ್ಣಿನ ಕಾಲಿಗೆ ಎಲಪಿಲ್ಲಿ ಗೆಜ್ಜೆಪಿಲ್ಲಿ ತೊಡಿಸುತ್ತಾರೆ (ರೂಢಿ). 
ಎಲೆತೆಳಲ್‌ (ಕ್ರಿ). ಎಲೆ ಹುಟ್ಟು; ಚಿಗುರು: “ಎಲೆತಳಲ್‌ [ಪಾಕಾಂ. [ಎಲೆ, * ಪಲ್ಲಿ] 

ಎಲೆಡೊಳ(ಟ)ಲ್‌, ತಳಲ್‌, ತೊವಲ್‌]ಪಲ್ಲವ ಪ್ರಾಪ್ತಾ (ಎಲೆಚಿಗುರು)” |45| ಎಲೆಹೆಂಡಿ, ಎಲೆಪಿ:3 (ನಾ). ೧. ವೀಳೆಯದೆಲೆಯ ಕಟ್ಟು. 

(ಅಮಥಾ)- [ಎಲ್ಲಿ ತಳಲ್‌] ೨. ಊಟದ ಎಲೇ ಕಟ್ಟು. ಎಲೆಪಿಂಡಿ : (8). [ಎಲ್ಲೆ * 'ಪೆಂಡಿ] 


ಎಲೆಬಣಜಿಗೆ 


ಎಲೆಬಣಜಿಗೆ (ನಾ). ವೀಳೆಯದೆಲೆಯ ನ್ನು ಮಾರುವವನು 
(ಎಸಮ್ಮೆ. XXX, ೪). [ಎಲೆ * ಬಣಜಿಗ] 

ಎಲೆಬತ್ತಿ (ನಾ). ಹೊಗೆ ಸೇದುವುದಕ್ಕಾಗಿ ಎಲೆಯನ್ನು ಸುತ್ತಿ 
ಮಾಡುವ ಹೊಗೆಬತ್ತಿ: ಅವನು ಮನೆಗೆ ಬಂದಾಗ ಗುಡುಗುಡಿಯ 
ಬದಲು ಎಲೆಬತ್ತಿಯ ತಂಬಾಕ ಕೊಟ್ಟರೂ ಆವನಿಗೆ ಚಕಾರ ಶಬ್ದ 
ತೆಗೆಯಲು ಬಂದಿರಬಾರದು (ಇಪ್ಪಕ. ೪೪೭). [ಎಲೆ * ಬತ್ತಿ] 

ಎಲೆಬಿಜ್ಜಳ (ನಾ). ೧. ಎಲೆಯ ಬೀಸಣಿಗೆ. ೨. ಎಲೆಯಿಂದ ಗಾಳಿ 
ಹಾಕುವಿಕೆ : ಪಳಿಗಪ್ಪುರವನಿನೀರ್‌: ಪೊಸವಾಳೆಯ ಸುಳಿ ಕಮ್ಮಿದು 
ವಾದೆಲರೆಳೆಯಸುಗೆಯ ತಳಿರೆಲೆಬಿಜ್ಜಳ ತಣ್ಣದಿರ್ಗಲ್‌ ಕನ್ನೆಯ್ದಿಲ ನವ 
ನಾಳಂ (ಜಯಕಾ. ೪-೪೦). [ಎಲೈ + ಬಿಜ್ಜಳ] 

ಎಲೆಮದ್ದು (ನಾ). ೧. ಅಫೀಮು; ಅಪಿನಿ ಮದ್ದು : ಜಾಯಿಕಾಯಿ, 
ಹಿಪ್ಪಲಿ, ಎಲೆಮದ್ದು, ಭಂಗಿಯಹುಡಿ . .. ಜೇನುತುಪ್ಪದಲ್ಲಿ ಕೊಡಿಸಲು 
ಸಕಲಾಶಿಸಾರ... ಸರಿಹರ (ವೈದ್ಯಸಾ. 1, ೨೧೫). ೨. ಎಲೆಗಳಿಂದ 
ಮಾಡಿದ ಮದ್ದು. [ಎಲೈ * ಮದ್ದು. (ಆ ಮರ್ದು)] 

ಎಲೆಮನೆ "ಎಲೆವನೆ' ನೋ. 

ಎಲೆಮರಿಗೆ (ನಾ). ವೀಳೆಯದೆಲೆಯ ತಟ್ಟಿ; ತಾಂಬೂಲದ ತಟ್ಟಿ: 
ಗೋದಮ್ಮ ಊಟತೀರಿಸಿ ಬಂದು ಎಲೆಮರಿಗೆಯೊಂದಿಗೆ ಮಂಚದ ಕೆಳಗಡೆ 
ಕುಳಿತುಕೊಂಡಳು (ತ್ಕಾಗಮ. ೩). [ಎಲ್ಲೆ * ಮರಿಗೆ (ಆ ಮರಗೆ)] 

ಎಲೆಮರೆ "ಎಲೆಮಣಕಿ' ನೋ. 

ಎಲೆಮರೆಕಾಯಿ (ನಾ). ೧. ಎಲೆಯಮರೆಯಲ್ಲಿ ಕಾಣಿಸದಂತೆ 
ಇರುವಕಾಯಿ. ೨. (ಆಲಂ) ಸದ್ದುಗದ್ದಲವಿಲ್ಲದೆ ಕೆಲಸಮಾಡು 
ವವನು: ಕೆಲವರು ಎಲೆಮರೆಕಾಯಿಯಂತೆ ಕೆಲಸಮಾಡಿಕೊಂಡಿರುತ್ತಾರೆ 
(ರೂಢಿ). [ಎಲೆಮರೆ (ಆ. ಎಲೆಮಣಕ) + ಕಾಯ್ಕಿ (ಆ ಕಾಯ್ಕ್‌)] 

ಎಲೆಮಖಕೆ, ಎಲೆಮರೆ (ನಾ). ಎಲೆಯ ಮರೆ; ಎಲೆಯ ಹಿಂದುಗಡೆ : 
ಫೊಳೆವೆರೆಮಆಕಿ[ಪಾಕಾಂ. ವಜಕಿ]ಯೊಳ್‌ ತಲೆಯಂ ಗಿಳಿ ತೋಡುತ್ತಿ 
ದೊ ೯ಡದಜಆ ಚಂಚೂಪುಟಿಮಂ ಕಳಿಕೆಯೆಗೆತ್ತುಕೊಳಲ್ಕೊರ್ವಳಬಲೆ 
ಕೈನೀಡಿ ನಗಿಸಿದಳ್‌ ಕೆಳದಿಯರಂ (ಚಂದ್ರಪು. ೭-೧೦೪). ಎಲೆಮರೆ: 
ಎಲೆಗೆ ಕಾಯಿನರೆ ಕಾಯಿಗೆ ಎಲೆಮರೆ (ಗಾದೆ). [ಎಲೈ + ಮಣ್ಣಿ) 

ಎಲೆಮಿಡುಕು (ಕ್ರಿ). ಎಲೆಯಂತೆ ಅಲ್ಲಾಡು; ಅಲುಗಾಡು : ಪುಲಿ 
ಗಳೆ ಧರ್ಮ್ಮಶ್ರನಣಮನೆಲೆಮಿಡುಕದೆ ಕೇಳುತಿ ಪ್ಪು೯ನರಗಿಳಿಗಳ್‌ 
(ಎಇ. 20೪1, ೩-೧೦; 980); ದೇವತೆ ನಮ್ಮಂ ತೊಲಗಿದೊಡೆ ಪಿಡಿದು 
ಕೊಲ್ಲೆಂದೆಲೆಮಿಡುಕದೆ ನಿಂದು ಪೊರ್ದಿ ಬಂದು (ಧರ್ಮಾನ್ಳು. ೩-೯೨); 
ಎಲೆಮಿಡುಕದೆರಡೊಡ್ಡು ಲೆಪ್ಪದ ಬಲದವೊಲು... ರೊಂಪಿಸಿದುದು 
(ಕುವ್ಯಾದ್ರೋ. `೧೭-೧೨) ; ಎಲೆಮಿಡುಕದೆ ತಾವರೆಯ ಎಲೆಯೊಳೊಣಸಿ 
ನಿದ್ರೆಗೆಯ್ವ ರಾಯಂಚೆ (ಕುರಾಸಾಂ. ೨-೯೬). [ಎಲ್ಲೆ * ಮಿಡುಕ್ಕು] 

ಎಲೆಯಡಕೆ, ಎಲಡಿಕೆ, ಎಲೆಅಡಿಕೆ, ಎಲೆಯಡಿಕೆ (ನಾ). ವೀಳೆಯ 
ದೆಲೆ ಮತ್ತು ಅಡಿಕೆ; ತಾಂಬೂಲ: ಊಟವಾದಮೇಲೆ ಎಲೆಯಡಕೆ 
ಹಾಕಿಕೊಂಡು ಹೋಗಿ (ರೂಢಿ). ಎಲಡಿಕೆ : “ಓಹೋ” ಎಂದು ಎಲಡಿಕೆ 
ಹಾಕಲುದ್ಕುಕ್ತರಾದರು (ಆಮು. ಹಿನ್ನೆಲೆ ೪). ಎಲೆಅಡಿಕೆ: ಎಲೆ ಅಡಿಕೆ 
ಯನ್ನು ಮೆಲ್ಲುತ್ತಿರುವಾಗ ರಾಯರು ನಿಧಾನವಾಗಿ ತಮ್ಮ ಕುಲ್ಕ ಗೋತ್ರ 
» « » ವಿವರಿಸಿದರು (ರಾಯಕ. ೪); ಮಗು ಎಲೆ ಅಡಿಕೆ ಚೀಲವನ್ನು ತಲೆ 
ಕೆಳಗು ಮಾಡಿ ಹೊಗೆಯ ಸೊಪ್ಪನ್ನು ಕೆಳಗೆ ಚೆಲ್ಲಿತು (ರಾಮಾನೆ. ೧೧೧). 
ಎಲೆಯಡಿಕೆ: ಎಲೆಯಡಿಕೆ ಸುಣ್ಣದಿಂ ಪಲ್‌ ಕಜಿಯಪ್ಪುದು 
(ಧ ಮಾರ್ಕ ಮೃ. ೯-೧೦೮); ಗುಡಿಯ ಹಾದಿಯ ಮೇಲಿನ ಎಲೆಯಡಿಕೆ 
ಅಂಗಡಿಗಳಲ್ಲಿ ತೂಗುಹಾಕಿದ ಆ ವಿಲಾಯಿತಿ ಸೀಮೆ ಚಿತ್ರ (ನಿರಾಭ. ೩೬). 

[ಎಲೈ + ಅಡಕೆ] 


೧೧೦೫ 


20 


23 


30 


ಎಲೆನನಿ 


ಎಲೆಯಡಿಕೆ "ಎಲೆಯಡಕೆ? ನೋ. 

ಎಲೆಯಪಸುಂಡಿ (ನಾ). ಒಂದು ಊರಿನ ಹೆಸರು: ಬೆಳ್ವೊಲ 
ಮುನ್ನೂಜಜಕೊಳಗಣ ಭತ್ತಗಾವೆ ಎಲೆಯಪಸುಣ್ಣಿಯಂ ದುಷ್ಟನಿಗ್ರಹ 
ವಿಸಿಷ್ಟ ಪ್ರತಿಪಾಳನದಿನಾಳ್ದು (ಸಾಇಇ. x1, ೬೩-೯; 1026) ; 
ಸೌಚಯ್ಯನಾಯಕ ., . ಭತ್ತಗಾವೆ ಎಲೆಯಪಸುಣ್ಣಿಯಂ (ಸೌಇಇ. 
2-1, ೮೯-೮; 1053). [ಎಲೈ + ಪಸುಂಡಿ] 

ಎಲೆಯಪೊಸವೂರ್‌ (ನಾ). ಒಂದು ಊರಿನ ಹೆಸರು: ಸೂರ್ಯ 
ಗ್ರಹಣದನ್ನು ಮುಳುಗುನ್ಹ ಪನ್ನೆರಡಜಕೊಳಗೆವೆಲೆಯಪೊಸವೂರೊ 
ಳ್ನಾಳ್ಗಾವುಣ್ಣಂ ಕೊಜಲಗುನ್ನಂ ತನ್ನ ಕೊಡ([ಂ]ಗೆಯ್ಯೆ ರಡು ತೋಂಟಕಂ 
ದೃವ್ಯ[ಪೂ]ರ್ವಕಂಗೊಣ್ಣು (ಸೌಇಇ. XI-i, ೪೭-೧೩ ; 995). 

[ಎಲೆ, * ಪೊಸ *- ಊರ್‌] 

ಎಲೆಯಪ್ಪ (ನಾ). ಎಲೆಯಲ್ಲಿ ಹಿಟ್ಟನ್ನುತಟ್ಟಿ ಮಾಡುವ ಒಂದು 
ಬಗೆಯ ರೊಟ್ಟಿ; ಕೆಂಡರೊಟ್ಟಿ. [ಎಲ್ಲೆ * ಅಪ್ಪ] 

ಎಲೆಯೆಚೊಜಂಗ, ಎಲೆಯಬೊಜಗ (ನಾ). ಎಲೆಯ ವ್ಯವಸಾಯ 
ಮತ್ತು ವ್ಯಾಪಾರ ಮಾಡುವವರ ಸಂಘ (?): ಈ ಧರ್ಮಮಂ 
ಗಾವುಣ್ಣನುಂ ಮೂವದಿಂಬರುವೆಲೆಯಬೊಜಂಗರ್‌ ನೂಜನಾಲ್ವರುಂ. . , 
ಪ್ರತಿಪಾಳಿಸುವೆರ್‌ (ಎಇ. ೫೪1, ೮೫-೩೭; 1067). ಎಲೆಯಬೊಜಗ: 
ಬ್ರಹ್ಮೇಶ್ವರ ದೇವರ್ಗ್ಗುಗುರಮೂನೂರ್ವ್ವರುಂ ಯೆಲೆಯಬೊಜಗ 
ರಯ್ನೂಜ ನಾಲ್ವರುಮಶೇಷಮಿರ್ದ್ದ್ಗು (ಮುಂಬರಾ. 3೭1, ೨೫೪-೨೮; 
1144); ಕೊಯಿ ಲಾಳಿ ಕೊಯ್ದುಕುಡುವರ್‌ ಯೆಲೆಯಜೊಜಗರರಿದು 
ಕುಡುವರ್‌ ಅರೆಸಧಿಕಾರಿಗಳ್‌ ಸುಂಕವಂ ಮನ್ನಿಸುವರ್‌' (ಮುಂಬರಾ. 
XII, ೧೫-೪೮ ; 1223). [ಎಲೆ * ಬೊಜಂಗ) 

ಎಲೆಯಬೊಜಗ " ಎಲೆಯಬೊಜಂಗ' ನೋ. 

ಎಲೆಯಿಕ್ಕು (ಕ್ರಿ). ಎಲೆಬಿಡು; ಚಿಗುರು: ತಳ್ತೆ ಬಣ್ಣನಣ್ಣದ ಗುಡಿ 
ತೊಂಬೆ ಗೊಂಚಲೆಸ್ಸೇಲೆ] ಯಿಕ್ಕಿದ ಕಾವಣಮೆಲ್ಲಿಯುಂ ಪೊದಟಕ್ಡೊದ 
ವಿರೆ (ಪಂಪಭಾ. ೩-೩೮) ; ಕಾಡುಂ ದಲೆಲೆಯಿಕ್ಕಿ ಘಳಿಲೆನೆ ನಿಂದುವು ತಣಿ 
ದುವು ಮೃಗಂಗಳೆತ್ತಲುಂ (ಪಂಸಭಾ. ೫-೩೭); ಎಲೆಯಿಕ್ಳಿದ ಪೆರ್ಮರೆ 
ಗಳಿಡಿದಡವಿಯೊಳದೇ0 ಕರೆದುವೊ ಸೀರುಡುಗಳ್‌ (ಜ ಗವಿ. ೧೭-೬೦). 
§ [ಎಲ್ಲೆ * ಇಕ್ಕು] 

ಎಲೆಯಿಡು (ಕ್ರಿ). (ಊಟಕ್ಕೆ) ಎಲೆಯನ್ನು ಹಾಕು; ಎಲೆಯನ್ನು 
ಹಾಸಿ ಊಟಕ್ಕೆ ಸಿದ್ಧಮಾಡು: ಸರಸ್ವತಿ ಊಟಕ್ಕೆ ಎಲೆಯಿಟ್ಟು 
ಕರೆದಳು (ಮಂಗಾಮು. ೬೪). [ಎಲೈ 4 ಇಡು] 

ಎಲೆಯುಗುರು (ನಾ). ವೀಳೆಯದೆಲೆಯನ್ನು ಕೊಯ್ಯಲು ಉಪ 
ಯೋಗಿಸುವ ಉಗುರಿನ ಆಕಾರದ ಉಕ್ಕಿನ ಉಪಕರಣ: ಎಲೆ 
ಯುಗುರು ಹಾಕಿಕೊಂಡು ಎಲೆ ಕೊಯ್ಕುತ್ತಾರೆ (ರೂಢಿ). 

[ಎಲ್ಲೆ 4 ಉಗುರು (ಆ ಉಗುರ್‌)] 

ಎಲೆವಡೆ (ಕ್ರಿ). ಎಲೆಬಿಡು ; ಚಿಗುರು: ಮೊಳೆತುದಾ ಮನುವಿಂ ವಿಕು 
ಸಿಯೊಳೆಳೆಸಸಿಯನೈದಿತು ದಿಲೀಪನೊಳೆಲೆವಡೆದುದಾ ರಘುವಿನಿಂ ಪಲ್ಲವಿ 
ಸಿತಜನಿಂದ . . . ಸತ್ಯತರು (ತೊರರಾ. ೨-೩-೨೪). 

[ಎಲೆ + ಪಡೆ] 

ಎಲೆವನಿ (ನಾ).೧.ಎಲೆಗಳಿಂದ ಉದುರುವ ನೀರಿನ ಹನಿ, ಇಬ್ಬನಿ: 
ಚಳಿಗಾಅದೆ ಪೇರಾಲದ ಕೆಳಗಿರ್ಪನಿತಜಕೊಳೆ ಚಪಲಕಪಿ ನಿಡುಗೋಡಂ 
ಸೆಳೆದಲುಗೆ ಸೂಸುವೆಲೆವನಿಗಳಿನೊರ್ವಂ ನೆನೆದು ನಡುಗಿ ಸಿಡಿಮಿಡಿ 
ಗೊಂಡಂ (ರಾಜಶೇ. ೯-೨೪). ೨. ಎಲೆಯಮೇಲೆ ಕುಳಿತ ನೀರಿನ 
ಹನಿ: ಆವ ಮರಮಿದು? . .. ಬಿರಿನನೆ ನಾರು ಬೀರದೇಂ? ತಟಳದೀ 
ಎಲೆವನಿ. ಇದೇನು? (ಗಿಳಿವಿಂ. ೨೪-೪೦). [ಎಲೈ * ಪನ]. 

79 


ಎಲೆವಸೆ 


ಎಳೆವನೆ, ಎಲೆಮನೆ (ನಾ). ಎಲೆಗಳನ್ನು ಛಾವಣಿಯಾಗಿ ಹೊದಿಸಿ] 
ಮಾಡಿದ ಮನೆ; ಪರ್ಣಶಾಲೆ: ಚಾಪವ ತೆಗೆದುಕೊಳುತೆಲೆನನೆಯ | 
ಹೊಜನಂಟನು ರಘುಪ್ರಭವ (ತೂರರಾ. ೩-೬-೫) ; ಸೀತೆ ಮೈ ದುನನೆಲೆ | 
ನನೆಗೆ ಕರೆಯಿಸಿದಳು (ಶೇಷರಾ. ೨೭೮-೪). ಎಲೆಮನೆ : ಕ ಕಂಡುವಿ | 
ಸೆರೆಮನೆಯ (ಪಾಠಾಂ. ವನೆಯ]ಕೆಂಡಿವರು ಹೊಕ್ಕರು (ತೊರರಾ. 

[ಎಲೈ + ಮನೆ] 

ವಲೆನನೆಗಾತಿ (ನಾ). -ಪರ್ಣಶಾಲೆಯಲ್ಲಿರುವವಳು; ತಾಪಸಿ: ನನೆ; 
ಗೋಲನುಪಟಳಜಲಿ ಭ್ರಾ ಂತಿಗೊಂಡಿರ್ದ ವನಚರ ಪೂತ ಸಂಪಗೆಯ | 
ಳೂನೆಗಳ ಮುಜ್‌ದಿಡಲಂಜಿ ತಾಪಸರೆಲೆವನೆಗಾತಿಯರನಪ್ಪಿದರು 
(ನೋತ. ೭-೧೫).  [ಎಲೆವನೆಗಾಜ್ಕ * -ತ್ಮಿ (ಆ -ಇತ್ತಿ)] [19 

ಎಲೆನರದ (ನಾ). 'ವೀಳೆಯದೆಲೆಯ ವ್ಯಾಪಾರಿ: ಕುಡತಕ್ಕು ತನೆ 
ಇರ್ಮಡಿಸಿ ಕುಡಲ್ಕದುವೆ ಕೊಂಬ ಕೋವಿದರ್ಗಂದಂ. . . ಕುಡುವೆನಿದೇ ; 
ಳೊಳ್ಳೈ ನೀಂ ನಡುನೀದಿಯೊಳೊಪ್ಪ ಲಾರ್ಪರೇ ಎಲೆವರದರ್‌ (ಚಿಕಎ.! 
೬-೫೬). [ಎಲೆ * ಪರದ,] 

ಎಲೆನರದು (ನಾ). ವೀಳೆಯದೆಲೆಯ ವ್ಯಾಪಾರ: ಗೆಟಕಿನಿಡಿದಾಡುವ 15 
ದೀವಿಗೆವಿಡಿವ ಎಲೆವರ [ಪಾಠಾಂ. ವಿಡಿ, ವರಿ, ವೊರಿ] ದಾಡುವನೊಳಂ 
ಅಟಗಪ್ರತ್ಯಯನುಕ್ಕುಂ (ಶಮದ. ೨೦೪ ವೃತ್ತಿ). [ಎಲ್ಲೆ *-` ಸರದು] 

ಎಲೆವಸರ (ನಾ). ವೀಳೆಯದೆಲೆಯ ಅಂಗಡಿ: ಅಡರ್ಜಿಲೆವಳ್ಳಿ ಗಳೆಲೆಯಂ 
ಪಿಡಿದಿರ್ಪೆಳಗೌಂಗಿನಲ್ಲಿ ತರತರದಿಂ ನೇರ್ಪಡೆ ಸಮದೆಲೆವಸರದ ವೊಲ್ಯಡು 
ಬೆಲಂ ಪಡೆದು ಶೋರ್ಪುವೀ ಬನದೆಡೆಯೊಳ್‌ (ಕಬ್ಬಿಕಾ. ೧೦೩). 

(ಎಲೆ, + ಪಸರ] 


೪-೧೧-೧). 


20 


ಎಲಿನಸ್ತ್ರ, ಎಲವ ಸ್ತ್ರ (ನಾ). ಬಣ್ಣದ ಕರವಸ್ತ್ರ, ಚೌಕ; | 
ಸಣ್ಣವಸ್ತ್ರ ; ವಲ್ಲಿ: ನ ಎಲೆವಸ್ಟ್ರ ವನ್ನು ಸುತ್ತಿಕೊಂಡು (ನಡೆದಾ. 1, 
೧೧೨೪); ಎಲೆವಸ್ತ್ರ ಹೊಡೆದು ... ಕೈ ಯಲ್ಲಿ ನಾಗರಬೆತ್ತ ಹಿಡಿದು 


ಅರಸುಮರ್ಜಿಯಿಂದಲೇ ಹೊರಟಿದೆ {35 (aE. ೧೧೦). ಎಲನಸ್ತ್ರ : : |25 
*ಿಸೆಯಿಂದ ಎಲವಸ್ತ್ರವನ್ನು ತೆಗೆದು ಮೊಗದ ಬೆ ವರನ್ನೊರಸಿ he 
(ಸೀತಾರ. ೨೫). : .[ಎಲ್ಲೆ * ವಸ್ತ್ರ. / ತುಳು. ಎಲತ್ರ, ಎಲಸ್ತ್ರ]'' | 
ಎಲೆವಳ್ಳೆ (ನಾ). ಒಂದು ಹಳ್ಳದ ಹೆಸರು: ಶ್ರೀಮತ್ಸರಟವುರದ iq 
ಜನವಿನ್ನೂರ್ವ್ವರುಮಿಟ್ಟು ಎಲೆವಳ್ಳ ದಿಂ-ಮೂಡಲು ಪನ್ನಿರ್ಮ್ಮತ್ತರ್ಕೆಯ್ಯ | 
(ಸೌಇಇ. Xi, ೧೧೧-೩೧ ; 1071). [ಎಲ್ಲೆ + ಪಳ್ಳ] 
ಎಲೆನಳ್ಳಿ (ನಾ). ವೀಳೆಯದೆಲೆಯ ಬಳ್ಳಿ ; ಎಲೆಹಂಬು: ಸೊಗಯಿಸಿ 
ಬಂಡ ಮಾಮರನೆ ತಳ್ತೆಲೆವಳ್ಳಿಯೆ,.. ಅವ ನಂದನವನಂಗಳೊಳಂ 
(ಪಂಪಭಾ. ೪-೨೮) ; ಪಾರಿಜಾತ ಪುನ್ನಾಗನಶೋಕೆ ಕತ್ತಲಿಸುತಿಪ್ಪೆ ಲೆ 
ವಳ್ಳಿಗಳಿಂ ಮದಾಳಿಯಿಂ ಶ್ರೀಗಿದು ಜನ್ಮಭೂಮಿಯೆನಿಕುಂ (ಕಣ. 1, 
೩೦೨೯ ; 1222) ; ಮಿಂಡಿಯರಿಗೆ ಬುದ್ಧಿಗಲಿಸುವಂಕೆಲೆವಳ್ಳಿ ಮುಂಡಿಗೆಗಳ 
ನಡರಿದುವು (ಮೋಹತ. ೨೪-೫೩). [ಎಲೈ + ಬಳ್ಳಿ] 
ಎಲೆಪಣಕ್ಕಿ (ನಾ). ಎಲೆಯ ಹಾಸಿಗೆ; ಪರ್ಣಶಯ್ಯೆ : ಶರನಿಧಿಯಲ್ಲಿ 
ಯಾಲಜಿಲೆವಚಿಕ್ಕಿಯೊಳಿರ್ದಪೆ ಭೀತಿನಾಶನಾ (ವಸ್ತವಂ. ೩-೨೨). 
[ಎಲೈ + ಪಟ್ಕಿ] 
ಎಳೆನಾದುರೆ (ನಾ). ಒಂದು ಬಗೆಯ ಸೊಪ್ಪಿನಿಂದ ಮಾಡಿದ ಪಲ್ಯ 
ದಂತಹ ಅಡಿಗೆ: ಮೂಲಗೆ ಬಳ್ಳೆ ಕೆಂಬರುಹೆ ಮೊದಲಾದ ನಾಳೆಮನು 
ಕೈಲ್ಲಾ ಎಲೆವಾದುರಂಗಳು (ಪಸಾರ. ೬೩೪-೨೦); ಅನೇಕ ತೆಜದ ಪರಿ | 
bi ಭಕ್ಷ್ಯಮಂ ತಾಳಿದ ಎಲೆವಾದುರ ಪಲ್ಲೆಹ ಸೀಕರಣೆ ಪೋರಿಳೆ ಪಾನ | 
ಪಳಿದೈಮೆಂಬ ನಾನಾ ಭಿನ್ನ ರುಚಿಯ ಶಾಕಂಗಳುಂ (ಧರ್ಮಪ. ೨-೫೬ ವ); 
Pa ಚಕ್ಕವತಂ ಚಿಲಿಕೀಜಕೆ ರಾಜಗೀಜಕ ಕೆಸವುಂ ನುಗ್ಗೆ ದೊಗ್ಗಳೆ 
ಯಲಿವಾದುರಮಂ ಬಡಿಸಿದರ್‌ (ಧರ್ಮಪ. ೨-೫೭). [ಎಲೈ * ಮಾದುರ] | 


iso 


35 


40 


೦೬ 


| ಎಲೆವಾಸು (ನಾ; 


ಳೈಲೆಪಾಸಿಸೊಳ- 


| ಎಲೆವಿಜ್ಜಣಿಗೆ (1 


5 


ವಿಜ್ಞಣಿಗೆಗಳಿಂ 

| (ಚಂದ್ರಚ. Hc 
| ತಾಯಾಸದೆ ಬಿ: 
ಎಲೆಪುಲಿ "ಎಲಹ. 


| ಡೇವನೊಪಬ್ಬಿದಂ 
| 
| 
[| 


ಎಲೆನೇಜು, ಎ: 
ವೀಳೆಯದೆಲೆಂ"' 


ಸಮಂ ಎಲೆ 
ಎಲೆಹೇಖು : 


ಎಲೆಹಾವು (ನಾ. 
ಹಾವುಗಳಲ್ಲಿ ೪: 
೫, ೧೬). 


ಎಲೆಹುರಿ "ಎಲ: 


ಎಲೆಹುಲಿ "ಎಲು- 
ಎಲೆಹೇಣು "ಎ. 
ಎಲೆಹೊನ್ನೆ (ನಾ. 


ಅಂಬಿಲದಲಿ ಆ: 
ey 


ಎಲೇ; “ಎಲೈ ೭ 
ಎಲ್ಲೊ "ಎಲೈ ನ ಸ 


ಎಲೈ ಎಲೈ” ನೊ 
ಎಲ್ಲೊ, ಎಲೋ 
ವಾಗ ಬಳಸು: 


ಕಂಸನಾಣೆ (ಜಟ . 
೪೯-೯) ; ಹಲ್ಲು ಕ 


" (ಕಎಫ. ೧೯೨೯: 


| 
ಮಾನ ೨ (ಎಳ 
ಎಲೆಸವುಟು (ನ: . 
ಎಲೆಸುಜ್ಜಲಜಾ:' 
| 


ತ್ತಿರುವೆ? (ರೂ ". 


ಎಲೋ "“ಎಲೊ ` 
ಎಲ್ಲಟ್ಟು, ಎ 
ಸೇರುವೆ; ಎಲ್ಲ 
ಯಥಾಳ್ರಮದಿ:: 
ವಿದ್ಯ ಮುಮಪ್ಪೆ : 
ಮಾಲಟ್ಕುಂ (ತಜ್ಞ 


| 
} 
| ಸಂಹೆನನ ನಾಮ: 
(ಪಸಾರ. ೨೮-೧: :. 
[3 118 
45 ಎಲ್ಲ "“ಎಲ್ಲದು' ೩. 
| ಎಲ್ಲಂ "ಎಲ್ಲದು' 


ಇ 


ಎಲ್ಲಂ 


= ಎಲೆವಲಸ್ಸಿ : ಪೊಂಬಾಳೆಯ ಕಂಗೊಳಿಪ್ಪ ತಿರುಳೊ 
ನ ಸರ್ವಭೂಪಾಳಕ ಮಸ್ತಕಸ್ಥಿತಪದಾಂಬುಜನುದ್ಭಟ 
ಉದ್ಭಟ, ೨-೧೦೩). [ಎಲೆ, + ಪಾಸ್ಟು) 

). ಎಲೆಯ ಬೀಸಣಿಗೆ: ಮಿಳಿರ್ವೆಲೆ (ಪಾಠಾಂ. ೪] 
ಳಿರ್ದೆೇಲರ್ಗರಂ ಕಾಂತೆ ಕರಮೆ ಹಂಗಿಗೆಯಾದಳ್‌ 
೨); ಈಯೆಲೆವಿ [ಸಾಠಾಂ. ಯಲರ್ವಿ]ಜ್ವಣಿಗೆಯನಿನಿ 
ಲೇಕೆ (ಜಂದ್ರಪು. ೮-೯೦). [ಎಲ್ಲೆ * ಬಿಜ್ಜಣಿಗೆ] 
ನಿ” ಕೋ. 
ಹೇಜು (ನಾ). ಎಲೆಯಸೆಂಡಿ, --ಮೊಟ್ಟಿ; 
ಹೇರು, --ಪೆಂಡಿ: ಬಣ್ಣನೇಜಗೆ ಅಯ್ದುವೀ3 
ಆ ಗೆ ಅಯ್ವತ್ತು 732). 
ತೆಠವೊಟಕಿಗೆ ೫ ಎಲೆಹೇಜಕಿಂಗೆ ೧೦೦ ಉಪ್ಪುಹೇಜಕಿಂಗೆ 
1203). 
[ಎಲೆ 4 ಪೇಜ್ಞು (ಆ ಪೇಣ್ವ್‌)] 
ಸೌಟನಲ್ಲಿ ಒಂದು ಬಗೆ; ಕಡಚಿ (8). 

[ಎಲೈ + ಸವುಟು] 

(ನಾ). ಒಂದು ಗಿಡದ ಹೆಸರು: (ಮೈಡಗಿ. ೪-೬). 
[ಎಲೈ 4 ಸುಜ್ಜಲ 4 ಬಾಗೆ] 
ಹಾವುಗಳಲ್ಲಿ ಒಂದು ಬಗೆ: ನಮ್ಮ ದೇಶದ ಪುಟ್ಟಿ 
ಬಳೆ, ಎಲಿಹಾವು, ನೀರೊಳ್ಳೆ ಗಳು ಮುಖ್ಯ (ಬಾಲಪ್ರ. 
[ಎಲ್ಲೆ ೬ ಹಾವು (ಆ ಪಾವ್ರ್ಯ)) 
ರಿ? ನೋ. 
ರಿ' ಕೋ. 
ಖ್‌ ನೋ. 
ಒಂದು ಗಿಡದ ಹೆಸರು: 


(we. VIL, ೨೮೬-೫೮೮ ; 


11, ಶಿವಮೊ. ೮೮-೫೦ ; 


ಎಲೆಹೊನ್ನೆಯ ಚೇರಂ 


ಕಿ ಮಂತ್ರಿಸಿ ಕುಡಿಯೆ ನಿರ್ವಿಷ (ವಿವೈನಿ. ೯೩). 


[ಎಲೆ * ಹೊನ್ನೆ (ಆ ಪೊನ್ನೆ)) 
ನೀ, 
€, 


ಬ್ರಾ 


3). ತಿರಸ್ಕಾರದಿಂದ ಗಂಡಸರನ್ನು ಸಂಬೋಧಿಸು 


ಮಾತು :' ಎಲವೆಲವೊ ರಜಕಾ ನಿಲ್ಲೆಲೊ ಫೋದೊಡೆ 
೬-೪), ಎಲೊ ಶ್ರವಣ ಇದು ಧರ್ಮವೇ (ಚಸಪು. 
eased. ಸುಲಿದು ತಿನ್ನಲು ಬಂದಿಹ 
ಎಲೋ: ಎರೋ ಹುಡುಗಾ ಏನು ಮಾಡು 

[2] 
ನೋ. 


ಲು.:ಟ್ಟು (ನಾ). ಎಲುಬಿನ ಕಟ್ಟು; ಮೂಳೆಯ 


ಬಿನ ಜೋಡಣೆ: ಷಡ್ವಿಧ ಸಂಹನನ ನಾನೋದಯಂ 
ನಜ್ರದೇ£ದೆ]ಲ್ಲಟ್ಟುಂ ವಜ್ರದ ಸುತ್ತುಂ... ನಾರಾಚ 
ಟ್ಟುಳ್ಳ ತೃತೀಯ ನಾರಾಚ ಸಂಹನನಮಂ... 

ಅಸಂಪ್ರಾಪ್ತ ಸೃಪಾಟಕಾ 


ಪ್ರ. ೨೯೬). ಎಲುಗಟ್ಟು : 


ನದಯಮೊಂದೊಂದಂ ಮುಟ್ಟ ಜಿಲುಗಪ್ಪಂ ಮಾಳ್ಬು ದು 


[ಎಲ್ಸ್‌ (ಆ ಎಲ್ಲು) + ಕ 


ಟ್ಟು] 


ನಲ್ಲದು 


ಎಲ್ಲದು (ಸ). ರೂಪಗಳು (ಬಹುವ). ಎಲ್ಲರು, ಎಲ್ಲರೂ, ಎಲ್ಲವರು, 
ಎಲ್ಲವು, ಎಲ್ಲಾರು, ಎಲ್ಲಾವರು (ವಿಶೇ). ಎಲ್ಲ, ಎಲ್ಲಂ, 
ಎಲ್ಲಮುಂ, ಎಲ್ಲಾ; ಎಲ್ಲಾದು; ಎಲ್ಲಾನು; ಸಕಲವನ್ನು 
ಸೂಚಿಸುವ ಸರ್ವನಾಮ; ಸರ್ವ; ಅಖಿಲ; ಸಮಸ್ತ : 
ಅದುನಿದುವುದುವಾವುದುವೆಲ್ಲದು ಪೆಜತೇನ್‌ ಪೆಜದೆನಿಪ್ಪ ಶಬ್ದಂ ಗಳ್‌ 
ತಪ್ಪದೆ ಸರ್ವನಾಮನಮಕ್ಕುಂ (ಶಮದ. ೭೮) ; ಎಲ್ಲದಕ್ಕೆ ಬಡತನವಾದರೆ 
ಹಿಡಿತುಂಬ ಗಡ್ಡಕ್ಕೂ ಬಡತನವೇ (ಗಾದೆ). ಎಲ್ಲರು: “ಸರ್ವಂ- 
ಎಲ್ಲರು? (ಕಾಶಕೃ. ೩೦); ಧರ್ಮವಜಕಿವವರೆಲ್ಲರುವೊಡೆಯರಾಗಿ (ಇಆ. 
2೪೩11, ೧೩೯-೨೫; 999); ಕೆಲಬಲದ ಭಟರೆಲ್ಲರಿಗೆ ಕೈವೀಸಿ (ಕುವ್ಯಾದ್ರೋ. 


೨-೩೦); ಅಲ್ಲದೆ ಕೆನೆಮೊಸರಶನನ ಕರೆಕರೆದೆಲ್ಲರಿಗುಣಬಡಿಸುವರು | 


(ಮೋಹತ. ೨-೩೨). ಎಲ್ಲರೂ: ಎಲ್ಲರೂ ನಕ್ಕರೆ ಹುಚ್ಚ ತಾನೂ ನಕ್ಕ 
(ಗಾದೆ) ; ಎಲ್ಲರೂ ಪಾಲಕೀಲಿ ಕೂತರೆ ಹೊರೋರು ಚಾ 
ಎಲ್ಲರೂ ಹೆಣ್ಣು ಹೆತ್ತರೆ ಮಾರಮ್ಮ ಮರಿಗೆ ಹೆತ್ತಳು (ಗಾದೆ). ಎಲ್ಲವರು : 
ಎಲ್ಲವರನು ಮೆಚ್ಚಿ ಸುವರೆ ನಾ ಪೇಳ್ದುದಿಲ್ಲ (ಶ್ರೀಪಾಲ. ೧-೧೯); ದಾಸಿ 
ಯರು ನಿನಗೆ ತನ್ನ ವಿಳಾಸಿನಿಯರೆಲ್ಲವರು (ನಿಭಾಗ. ೪-೧೭-೨೭) ; ಎಲ್ಲ 
ವರು ಕುಶಲಿಗಳೆ (ತುರಂಗ. ೩೯-೩೦); ಇಳೆಯ ಪಾಲಕರೆಲ್ಲವರ ನಿಶ್ಚಲ 
ಪ್ರೇಮ (ರಘುನಂ. ೧೪೭-೬೨). ಎಲ್ಲವು: ಅದುಳ್ಳುವು ಸಂಜ್ಞೆಗಳೆಂದೆಂ 
ಬೊಡೆ ಎಲ್ಲವಕ್ಕೆಂ ಅತಿ ಪ್ರಸಂಗಂ (ತತ್ತ್ವಪ್ರ. ೯೯); ಅಲ್ಲಿ ನೀನೊಲಿದಂತೆ 
ಮಾಡಿನ್ನೆ ಲ್ಲವೇತಕೆ (ಕುನ್ಯಾದ್ರೋ. ನ ಎಲ್ಲವೂ : ತುಪ್ಪ ಮೊಸರು 
ಮೊದಲಾದ ಅನೆಲ್ಲವೂ Ra ಕಿ). ಎಲ್ಲಾರು : (ಕಿ). ಎಲ್ಲಾವರು : 
ಪ್ರಸಿದ್ಧ ವಾಗಿಯೆಲ್ಲಾನರಿಗೂ ತಿಳಿಸಿದ ಕಾಲದ ಲ್ಲಿ ಬರೆಸಿದ ಪ್ರಕಾರ 
(ರಾಜೇಂದ್ರ. ೮೮). ಎಲ್ಲ: ಎಲ್ಲಮಾನ್‌ ಸರ್ವ್ವಪರಿಹಾರಂ (ಎಕ. ೪ಃ, 
ಕೊಪ್ಪ. ೩೮-೬; 675); ಪಗೆವರೆಲ್ಲಮನ್‌ (ಎಇ. 1, ೩೫೦-೩ ; 900); ಎಲ್ಲ 
ಕೂಟಣ ಉಣ್ಟೊದು (ಎಕ. 111, ಶ್ರೀರೆಂಗ. ೧೩೪-೧೮; 910); ಕಾಲ 
ಮೇಘ ಸಮೂಹಂ ದೆಸೆಯೆಲ್ಲಮಂ ಕವಿದುದೋ (ಪಂಪಭಾ. ೪-೪೯); ಗಣ 
ಪ್ರಧಾನನಿರ್ದೆಲ್ಲಮಂ ಕೇಳ್ದು (ಪಂಚತಂ. ೧೨-೧೭) ; ಬ್ರಹ್ಮ. ವಿಷ್ಣು ರುದ್ರ 
ರಿವರೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು (ಆದವ. ೪); ಅರೆ 
ಮೆಯ್ವೆಣ್ಗರೆಭೋಗಮೆಲ್ಲ ಸೊಗಮುಂ ವೇಶ್ಮಾಜನಕ್ಕೆ (ಸೋಮೇಶ. ೬೦); 
ಎಲ್ಲ ತೆಆದಿಂ ನಿಮಗೆ ದೂರವಪ್ಪೆ 0 ದೇವ (ಬಸರ. ೧-೭೪); ಬಲವೆಲ್ಲ 
ನೀರಲಿ ನೆರೆದುದೋ (ಕುವ್ಯಾದ್ರೋ. ೩-೧೭) ; ಪಾಪವ ಳೆಡಿಸಿ ಪುಣ್ಮವ 
ಮಾಡಿ ಸ್ವರ್ಗಕೆ ಪೋಪೆವೆಂಬುವರೆಲ್ಲ ಕೇಳಿ (ಭರಚ. ೧-೧೭). ಎಲ್ಲಂ: 
ದಕ್ಷಿಣಾ ೆಸಗೆಲ್ಲಂ ತೋಕಿ ಎ (ಮೈಆರಿ. ೧೯೩೬, ೫೩-೨೬; 550); ಅರ್ಥ 
ಶಹಿನ್ಮ ಮೆಂಬುದು ದುರುಕ್ತಮಿದನಿಂತು ಪೇಟಗ್ಲಡೆಲ್ಲಂ ಪೀನಂ (ಕವರಾ. 
ಮ ಒಡನೆ ದೆರಿದ ದ್ರರೆಲ್ಲಮಭಿಮಾನಿಗಳಪ್ಪೊ ಡಂ (ಕಾವ್ಯಸಾ. ೪೨೩ 
ಶೂದ್ರಕ); ನಾನಾ ವಿಧದ ಪದೆಪಿನೊಳ್‌ ಹರಿಗಾವಗಮಾಜಕಿದುದು ಪಥಪರಿ 
ಶ್ರಮಮೆಲ್ಲಂ (ಪಂಪಭಾ. ೯-೨೮); ಎಲ್ಲಂ, ಅಲ್ಲಂ (ಶಬ್ದಾನು. ೨೦ ಉದಾ). 
ಎಲ್ಲಮುಂ: ಅಗ್ಗದರಣ್ಮಮೆಲ್ಲಮುಂ ನೆಲಸರಿಯಪ್ಪಿನಂ (ರಾಜಶೇ. 
೬-೩೪). ಎಲ್ಲಾ: “ಎಲ್ಲಾ ಎಂಬರ್ಥಮಪುುದೆಲ್ಲೆನ್ನಲ್‌ ತಾಂ” 
(ಕವಿಕಂ. ೨೬೮); ಎಲ್ಲಾ ಕಾಲಕ್ಕಂ (ಎಕ. 1, ೩-೯ ; 890); ಈತನನೆಮ 
ಗೊಪ್ಪಿಸಿಮೆಲ್ಲಾಶಾಸ್ತ್ರಂಗಳುಮಂ ಕಲ್ಪಿಸಿ (ವಡ್ಡಾರಾ. ೭೪-೬); ಎಲ್ಲಾ 
ಕವೀಂದ್ರರ್‌ ಪೊಗಳೆ (ಗಿರಿಕ. ೧-೪೨); ಎಲ್ಲಾ ದೋಷ ಬೆಲ್ಲದಲ್ಲಿ 
ಪರಿಹಾರ (ಗಾದೆ); ಎಲ್ಲಾ ಬಣ್ಣ ಮಸಿ ನುಂಗಿತು (ಗಾದೆ). ಎಲ್ಲಾದು: 
ಎಲ್ಲಾದರಲ್ಲು (ಸಿದ್ಧಾಂತಿ. ೩೪೯ ಕ). ಎಲ್ಲಾನು: (ಕಿ). 

ಎಲ್ಲಾಗ, ಎಲ್ಲಾ ಗಲೂ, ಎಲ್ಲಾಗಳೂ - ಎಲ್ಲಾ ಕಾಲದಲ್ಲಿ; 
ಯಾವಾಗಲೂ; ಸದಾ:, ಎಲ್ಲಾಗವೂ ಆತ್ಮೀಯವಾದ ತನುತ್ರಯ 
ದಲ್ಲಿ ತೊಲಗದಿರ್ದಾತನಾಗಿಯೇ ಪೂಜಿಸುತಿರ್ಪರು (ಪರಮಾ. ೪); 


೧೧೦೩ 


0 


ಬ 


0 


25 


30 


40|_ 


45 


ಎಲ್ಲಿ 


ಸದಾ-ಎಲ್ಲಾಗಲೂ (ಬಾಹಬೀ. ೨-೧-೪೩); ಎಲ್ಲಾಗಳೂ ಶಿವನೊಬ್ಬನೇ 
ಎರಡನೆಯವನು ಮತ್ತೊಬ್ಬನಿಲ್ಲ (ಮಹಾದೇ. ೧೩೭). ಎಲ್ಲರಮರುಳಂ ಎ 
ಎಲ್ಲರನ್ನೂ ಮರುಳುಮಾಡಬಲ್ಲವನು; ಒಂದು ಬಿರುದು : ಮಹಾ 
ರಾಜಾಧಿರಾಜ ಪರಮೇಶ್ವರನೆಲ್ಲರಮರುಳಂ ತೆರಿವಿಳಾಸ ಮದಗಜಮಬಲ್ಲನಾನೆ 
ನೆಡಂಗ ಶಿ ಶ್ರೀಕನ್ನ ರದೇವ (ಸೌಇಇ. 120-1, ೭೬-೫ ; 991). 
(ಜೇ. ॥ ॥ ತಮಿ. ಮಲ. ಎಲ್ಲಾಂ; ಕೊಡ. ಎಲ್ಲಾ ; ತೆಲು. ಎಲ್ಲ, ಎಲ್ಲ 
ವಾಡು, ಎಲ್ಲರು; ಕೋಲಾ, ಇತ್ತರ್‌ ಎಲ್‌]. 
ಎಲ್ಲಭಟರಿ (ನಾ). ಒಬ್ಬಾತನ ಹೆಸರು: ಸಶುಪತಿ ನಾಮಧೇಯನಾ ಸರ 
ಕೈಲ್ಲ ಭಟಿರಿಯಾ ಪ್ರೇಮಾಲಯಸುತನ್ನೆ (ಮೈ ಆರಿ. ೧೯೩೬, ೧೬-೯ ; 450). 
[ಎಲ್ಲ *- ಭಟಂ] 
ಎಲ್ಲಮುಂ "ಎಲ್ಲದು? ಪರಾ. 
ಎಲ್ಲಮ್ಮ (ನಾ). (ಉಕ) ಶಕ್ತಿದೇವತೆಯಾದ ಪಾರ್ವತಿಯ ಒಂದು 
ರೂಪ : ಎದೆಯಲ್ಲಿ ಎಲ್ಲಮ್ಮನ ನಗಾರಿಯ ಹೊಡೆತ ಮಾತ್ರ ಎದ್ದಿದ್ದುವು 
(ಜಯಂತ. ೪೩); ಜಗದಂಬ ಸವದತ್ತಿ ಎಲ್ಲಮ್ಮ (ರೂಢಿ). 
. [ಎಲ್ಲ * ಅಮ್ಮ್ಮ] 
ಎಲ್ಲರು "ಎಲ್ಲದು' ಪರಾ. 
ಎಲ್ಲರೂ "ಎಲ್ಲದು? ಪರಾ. 
ಎಲ್ಲವರು "ಎಲ್ಲದು' ಪರಾ. 
ಎಲ್ಲವು "ಎಲ್ಲದು? ಪರಾ, 
ಎಲ್ಲವೂ "ಎಲ್ಲದು? ಪರಾ. 
ಎಲ್ಲಾ “ಎಲ್ಲದು? ಪರಾ. 
ಎಲ್ಲಾಗ "ಎಲ್ಲದು? ಪರಾ. 
ಎಲ್ಲಾಗಲೂ "ಎಲ್ಲದು' ಪರಾ. 
ಎಲ್ಲಾ ಗಳೂ "ಎಲ್ಲದು' ಪರಾ. 
ಎಲ್ಲಾದು "ಎಲ್ಲದು' ಪರಾ. 
ಎಲ್ಲಾನು "ಎಲ್ಲದು' ಪರಾ. 
ಎಲ್ಲಾಯಿ (ನಾ). - ಎಲ್ಲಮ್ಮ: ಎಲ್ಲಾಯಿ ಯಕನಾತಿ ಬನದ ಶಂಕರಿ 
ಮಲ್ಲಗ ಜಟ್ಟಿಂಗ ಮಾಳಿಗೆ ಮನಿದೇವಿ (ವಿಸಾಸು. ೫೮-೨). 
[ನಲ್ಲ * ಆಯ್ಕಿ) 
ಎಲ್ಲಾರು "ಎಲ್ಲದು' ಪರಾ. 
ಎಲ್ಲಾ ನರು "ಎಲ್ಲದು' ಪರಾ. 
ಲ್ಲಿ (ನಾ). ಎಲ್ಲಮ್ಮ: ಎಲ್ಲಿ, ಎಕ್ಕನಾದಿ, ಹುಲಿಗೆ, ಹೊಸೂರಿ, 
KR ಹೆತ್ತವರು. ಇಂತೀ ಹಲವು ಪಿಶಾಚಿಗಳ ಹೆಸರಿಂದ 
(ವಡಶಾ. 1, ೩೩೧). [2] 
ಎಲ್ಲಿ (ನಾ). ಪ್ರಶ್ನಾರ್ಥಕ ದಿಗ್ವಾಚಿ; ಯಾವ ಸ್ಥ ಳೆ; ಯಾವ ಸನ್ನಿ 
ಶೆ: ಭೂತಲದೊಳ್ಳೆಲ್ಲಿಯು ಸೋನ್ನತೆ ಫುಗೆ (ಮ್ಕು ಆ ರ. 
೨೩-೧೨ ; 74); ಎಲ್ಲಿ ಕೊಳನೆಲ್ಲಿ ತಣ್ಣುಟುಲೆಲ್ಲಿ ಲತಾಭವನಮೆಲ್ಲಿ... 
ರಮಿಯಿಸಿದಳಾಕೆ ಮರು[ದಾ]ತ್ಮಜನೊಳ್‌ (ಪಂಪಭಾ. ೩-೧೯); 
ಸುಭಕ್ತಿಯ ಸಮತೆ ಎಲ್ಲಿಹುದಲ್ಲಿ ತಾನಿಹಂ (ಬಸಪು. ೧೦-೧೫). 
ಎಲ್ಲಾದರು, ಎಲ್ಲಾದರೂ ಎ ಎಲ್ಲಿಯಾನುಂ: ಎಲ್ಲಾದರೂ 
ಇರು; ಎಂತಾದರು ಇರು ; ಎಂದೆಂದಿಗು ನೀ ಕನ್ನಡವಾಗಿರು (ಕೋಗಿಲೆ. 
೪೩). ಎಲ್ಲಿ UE ಸಾ. ಯಾವ ಕಡೆಯದು : ಮೃತ್ಯು 
ನಿನಗೊಲಿದಿಹಳು ಬಳಿಕಿನ್ನುತ್ತ ತ್ರರೋತ್ತರನೆಲ್ಲಿಯದು (ಕುವ್ಕ್ಯಾದ್ರೊ . 
೧-೨). ಎಲ್ಲಿಯವ- ಯಾವ ಸ್ಥಳದನನು : ಆಯ್ಯನಾರೆನಗವ್ವೆ 
ಯಾರ್‌ ಹಿರಿಯಯ್ಯನಾರ್‌ ನೀನೆಲ್ಲಿಯವ (ಬಸಪು. ೩-೮೨); ಇಂತೆಂದಂ 
ನಯದೊಳೆಲ್ಲಿಯ ಕನಕವೀ ಕಳ್ಳನೆಲ್ಲಿ ಯವ (ಬಸಪು, ೩೧-೧೬). 


೧೯೩೯, 


ಎಲ್ಲಿತು 


ಎಲ್ಲಿಯವಳು - ಯೌವ ಸ್ಥಳದವಳು : ಅನಳೆಲ್ಲಿಯವಳು (ರೂಢಿ). | | 
ಎಲ್ಲಿಯಾದರೂ ಎ ಯಾವಸ್ಥಳದಲ್ಲಾ ದರೂ: (Suse: ೨.೪೮). | 
ಎಲ್ಲಿಯಾನುಂ - ಎಲ್ಲಿಯಾದರೂ: ಸ್ಥಾನ ಕೈ - ಎಲ್ಲಿಯಾನುಂ 
(ಕಮದ. ೩೦೩ ಪ್ರಯೋ). ಎಲ್ಲೆಲ್ಲಿ (ದ್ವಿರುಕ್ತಿ): ಎಲ್ಲೆಲ್ಲಿ. ಆಡಿಬಂದೆ 


ಎಲ್ವು 


ಎಲ್ಲೆ ಕೆಟ್ಟು: ಬ ನಿಃಸೀಮೆಯೆಲ್ಲೆ ಕಟ್ಟನಲ್ಲಿಯಿರುವ (ಎಕ. 3, ೧೩-೨೧, 


196); ತ್ರ ನೇ ರಾಜ್ಯ ದ ಎಲ್ಲೆ ಕಟ್ಟು 'ಸರ್ಯಂತವೂ ಹೋಗಿಬಿಟ್ಟು 
ಬನ್ನೀ (ಕೃವಾಸ. £4 ಕಟ್ಟು ಇಲ್ಲದಾ ಬಾನ ಬಟ್ಟಿ ಯಲ್ಲಿದೊ 
(ಗರಿ. ೧೨೭-೧). [ಎಲ್ಲಿ + ಕಟ್ಟು] 


ಹೇಳಯ್ಯ ರಂಗ (ಪುರಂದ. ೫-೧೭-೧). ಎಲ್ಲೆಲ್ಲಿಯುಂ - ಎಲ್ಲ ಕಡೆ| 3 ಎಲ್ಲೆ ಗಲ್ಲು (ನಾ) ಮೇರೆಯನ್ನು ಗೊತ್ತುಪಡಿಸುವ ಕಲ್ಲು; 


ಗಳಲ್ಲಿಯೂ : ಎಲ್ಲೆಲ್ಲಿಯುಂ ಶಿವಾಲಯದ ಬಾಗಿಲ್ಲಳವು ಕಲ್ಲಿಂದೆ. 
ಮುಚ್ಚಿ ದುವು (ಚೆಬಪು, ೩-೧೦). [?) 
ಎಲ್ಲಿತು "ಎಲ್ಲಿತ್ತು' ನೋ. 
ಎಲ್ಲಿತ್ತು, ಎಲ್ಲಿತು (ನಾ). ೧. ಯಾವ ಸ್ಥಳದ್ದು; ಎಲ್ಲಿಯದು. 
ಎಲ್ಲಿ ಇರುವುದು; ಎಲ್ಲಿಹೋದುದು : ಎಲ್ಲಿದಳೊ ಭಾನುಮತಿ | 
ಈ ಸೂಳೆಯರ್ಕಳ ತಂಡಂ ಎಲ್ಲಿತ್ತೊ ಗೀತ ವಾದ್ಮಂ 
ಸಲ್ಲಲಿತೆ ವಧೂಜನಪ್ರವೃತ್ತಂ ನೃತ್ತ೦ (ಗದಾ ಯು. ೫-೪೩); ಇವರಲ್ಲಿ 
ಧೀರೆಗೊಣನೆಲ್ಲಿತ್ತು (ಎಕ. ೪11, ಶಿಕಾರಿ. ೧೨೪೨೨೧; 1077). ಎಲ್ಲಿತು : 
ಮುನ್ನ ಮಿತ್ತರೆಲ್ಲಿದರಿವರೀಯೆ ಪೆತ್ತವರುಮೆಲ್ಲಿದರಾ ಧನವೆಲ್ಲಿತಿಂದ್ರ 
ಜಾಲಜ ಸಿರಿಗೇಕೆ ಮೆಚ್ಚಿ ಡುವಿರ್‌ (ಗಜಾ ಯು. ೧-೩೫) ; ಈಗಳಿಲ್ಲಿತನಿ 
ತೊಂದಾಳಾಪವಾ ವೀರೆವೃತ್ತಕಂ (ಜಗವಿ. ೧೮-೧೨). | 
ಎಲ್ಲಿದುವು (ಬಹುವ) : ಎಲ್ಲಿದುವೊ ಧವಳಚಾಮರೆಮೆಲ್ಲಿತ್ತೇಕಾತ | 
ಪತ್ರಮಹಿಕೇತನ ಮತ್ತೆಲ್ಲಿತ್ತೊ ಮೃಗೇಂದ್ರಾಸನಮೆಲ್ಲಿದುವೋ ಲೋಲ 
ಪಾಳಿಕೇತನ ತತಿಗಳ್‌ (ಗದಾಯು. ೫-೪೨). (ಎಲ್ಲಿ -ತ್ಕು] 
ಎಲ್ಲಿದ (ನಾ). ೧. ಯಾವ ಸ್ಥಳದವನು; ಎಲ್ಲಿ ಹುಟ್ಟಿದವನು; ಎಲ್ಲಿ 
ಯವನು : ಅಲ್ಲಿಯಾದಂ ಫುಟ್ಟದಂ ಮೇಣ್‌ ಅಲ್ಲಿಯಣಂ ಅಲ್ಲಿದಂ 
ಏವಂ... . ಎಲ್ಲಿಯಣಂ ಎಲ್ಲಿದೆಂ (ಶಬ್ದಾನು. ೪೨೨ ಪ್ರಯೋ). ೨. ಎಲ್ಲಿ 
ದ್ಹಾನೆ: ಮದನನ ಕೈದುವೆಲ್ಲಿದನನಂಗನ ಕೈಪೊಡೆಯೆಲ್ಲಿದಂ (ಆದಿಪು. 
೩-೧೫) ; ದಾರಕಮಲ್ಲನೆಲ್ಲಿದನಮಾನುಸಖೇಳನದೆಲ್ಲಿದಂ ಪ್ರಜಾಂಭೋ 
ರುಹಮಿತ್ರೆನೆಲ್ಲಿದಂ ... ಎಲ್ಲಿದನಬ್ಬಲೋಚನಂ (ಜಗವ. ೩-೯೦). 
ಎಲ್ಲಿದಳ್‌ ಎ ಎಲ್ಲಿಯಿರುವವಳು : ಅಲ್ಲಿದಳ್‌, ಇಲ್ಲಿದಳ್‌, ಎಲ್ಲಿ 
ಜರ್‌ (ಶಬ್ದಾನು. ೧೮೨ ಪ್ರಯೋ). "ಅಲ್ಲಿದ ), "ಇಲ್ಲಿದ' ಪರಾ. 
[ಎಲ್ಲಿ * -ದ್ಯ] 
ಎಲ್ಲಿಯಣ (ನಾ). ೧. - ಎಲ್ಲಿದ ೧:-ಎಲ್ಲಿಯಣಂ, ಎಲ್ಲಿದಂ (ಶಬ್ದಾನು. 
೪೨೨ ಪ್ರಯೋ). ಸಿ. ಎಲ್ಲಿಯ : ಇನ್ನೆಲ್ಲಿ ಯಣ ಭವಬಂಧನವು ತನ್ನ 
ಮೂಲವ ಕೆಂಡು ಸುಖಿಯಾದ ಬಳಿಕ (ಕೈತವ. ' ೫-೧೫-೧). 
[ಎಲ್ಲಿ * -ಅಣ್‌ + -ಅ್ವ] 
ಎಲ್ಲೆ (ನಾ). ಮೇಕೆ; ಸರಹದ್ದು; ಗಡಿ; ಅವಧಿ: `ಕಳ್ಳುಗಾಜಗೆಲ್ಲೇ 
ಚತ ಎಲ್ಲೇ ಪ್ರಣುಸಏ ಬಟ್ಟ ಪುಣುಸ ಯೇ ಬೆಳನೆ ಬನ್ನು (we. 3: 
೧೬-೮೬; 735); ಅಂತಕನ ಪುರದೆಲ್ಲೆ ಯಲಿ ಹೆಕ್ಕಳದ ಖಡುಗದ ಘಲ್ಲಣೆಯ 
ಖಣಿಖಣಿಲ ಗಾಢಿಕೆ ಕಂಟಸಿತು ನಭವ (4: ೧೮-೩೫) ; ಪೊಡ 
ರನ0 ಹಿಡಿ ದುದು ನಿಲ್ಲದಲ್ಲಿಯುಪಶಲ್ಕದ ಬಲ್ವೊಲದೆಲ್ಲೆ ಯೆಲ್ಲಮಂ | 
(ಚಿಳವಿ. ೨-೧೦೫). | 
ಎಲ್ಲೆಮಾರು - ಹದ್ದುಮಾರು; ಪರಿಮಿತಿಯನ್ನು ಮಾರಿ; 
ವರ್ತಿಸು, ನಡೆ: ಅವನು ಎಲ್ಲೆಮಾರಿ ನಡೆಯುತ್ತಿದ್ದಾನೆ (ರೂಢಿ). 
[ಜೇ. | ತಮಿ. ಎಲ್ಲೆ; ಮಲ, ತೆಲು. ಎಲ್ಲ) | 
ಎಲೆ ಕೆಟ್ಟು "ಎಲ್ಲೆ ಗಟ್ಟು? ನೋ. | 
ಎಲ್ಲೆ ಟ್ಟು, ಎಲ್ಲೆ ಕಟ್ಟು (ನಾ). ಎಲ್ಲೆ; ಅವಧಿ; ಮೇರೆ; ಸೀಮೆ; ಗಡಿ: | 
ಚಾಮುಂಡಿಯ ಸ ಪಿಂದೆಲ್ಲೆ ಗಟ್ಟಿ ಸಿಸೋಸ್ಕರ ನೆಜಕಿ ವೈರವ ಬೆರಸಿದರೀ 
ಭೂಸರೊಡನೆ (ಕ೦ ನವಿ. ೩-೧೬); ಪಟ್ಟಿದಯ್ಯ ಪಿರಿದು ಗರ್ಪಿಸಿ 
ಯಲ್ಲಿ ಗಟ್ಟಿಗ ಮೈಸೂರ ದೊರೆಯೊಳು ಧುರವನೆಸಗಿನ (ಕಂನವಿ.೧೭-೨). 


10 


15 


20 


25 


40 


45 


ಗಡಿಗಲ್ಲು: ಸಂ::ರವನಂಗಜನ ಮುದ್ರಧಾರಿಗಳೆನಿಪ ಪೆಂಗಳುಟ ಬಿಡಿಸಿ 
ಬಳಸಿಟ್ಟಿಲ್ಲೆ ಗಲ್ಲಿ ಸ» ರಂಗು ಮಾಣಿಕದ ಮಿಸುನಿಯವೊಡ್ಡಿ ಯಾಣಮಂ 
ತಂದಿಟ್ಟರಬುಜಾ £1 (ಡೇರಮ. ೫-೩೨); ಎನ್ನಾಳ್ಗೆ ನೆಲನ ಮುಸುಕ 
ದಿರು 8ೆರೆಯಿಂದಣನ್ನುತ ನೆಟ್ಟಿಲ್ಲಿಗಲ್ಲೊ (ವರ್ಧಸಾಂ. ೭-೫೩). 
[ಎಲ್ಲೆ + ಕಲ್ಲು (ಆ ಕಲ್ಕ್‌)) 
ಎಲ್ಲೆ ಗೂಡಿರು (ಕ್ರ... ಮೇರೆಯಿಂದ ಕೂಡಿರು ; 
ಹೊಂದಿಕೊಂಡಿ:ನ” (45೦೬. ಇಂಕನಿ). 
[ಎನ * ಕೂಡು 4 ಇರು (ಆ ಇರ್‌)) 
ಎಲ್ಲೆಗೆಡು (ಕ್ರಿ). ೧. ಮೇರೆ ಕೆಯನ್ನು ಮಾರು; ದಡವನ್ನು ಅಶಿ 
ಕ್ರ ಮಿಸು; ಹೆದ್ದು. ಮಾರು: ಚುಚ್ಚು ಹೊಳೆಯ ದೆಸೆಯಿಂದ ಎಲ್ಲೆ ಗೆಟ್ಟು 
ಹರಿದ ನದಿಯ ನೀ:ನ ಹಳ ತಿಟ್ಟು ಗಳನ್ನೆಲ್ಲಾ ಜಲಮಯಮಾಡಿತು (ರೂಢ). 
೨. (ಆಲಂ) ಮಃ ರ್ಕ್ಟಾಡಿ ಮಾರು; ಮಾರಿನಡೆ? ಆವನ ಎಲ್ಲೆಗೆಟ್ಟಿ 
ನಡೆ ಎಲ್ಲರಿಗೂ ಬ:ಸೆರವನ್ನು ಂಟುಮಾಡಿತು (ರೂಢಿ). [ಎಲ್ಲಿ + ಕಡು] 
ಎಲ್ಲೆ ಗೆರೆ'( ನಾ). ಅವಧಿಯನ್ನು ತೋರಿಸುಪ ಗೆರೆ; ಸೀಮಾರೇಖೆ: 
“(ವ್ಯಾಯಾಮದ *ಟಗಳಲ್ಲಿ.ಅಟದ ಅಂಗಳದ ಅಥವಾ ಅದರ ವಿಶೇಷ 
ಭಾಗಗಳ ಎಲ್ಲೆ "ಹಖುನ್ನು ಗುರುತಿಸುವ) ಎಲ್ಲಿಗೆರೆೌ (Line - work. 
ಇಂಕನಿ). [ಎಲ್ಲೆ * ಗೆರೆ (ಆ ಗೇಟಿ)] 
ಎಲ್ಲೆಗೊಳ್ಳು (ಕ್ರಿ; ಕೊನೆಯನ್ನು ಮುಟ್ಟು; ತೀರು: ಎಜಿಯೊಲವು 
ಆಷ್ಟ ರೂ ಎಮ್ಮಿ ಗೊಳ್ಳಲೆಲ್ಲ (sts. ೫ 
"ಎಲ್ಲೆ ಕೊಳ್ಳು (ಆ ಕೊಳ್‌,)] 
ಎಲ್ಲೆನಾಡು (ನಾ) ೧. ಗಡಿಯಲ್ಲಿರುವ ಪ್ರದೇಶ. ೨. ಗಡಿಯ 
ಸಮಾಪದ ನೆಕಿರು ಪ್ರದೆಶ: ' ಸುತ್ತುಮುತ್ತಲಿನ ಸಾಮಂತರ, 
ನಾಯಕರೆ, ಹೆಗ್ಗ:- ಗಳ ಸರಿಚಯವನ್ನೂ ಎಲ್ಲೆನಾಡುಗಳ ಪರಿಚಯವನ್ನೂ 
ಚೆನ್ನಾಗಿ ಮಾಡಿಕೆ:೦ಡ (ಶಾಂತಲಾ. ೧೪೨). [ಎಲ್ಲಿ ನಾಡು] 
ಎಲ್ಲೆವೊಲ (ನಾ) ಎಲ್ಲೆ ಕಟ್ಟಿನಲ್ಲಿರುವ ಪ್ರದೇಶ; (ಒಂದು 
ಸೀಮೆಯ) ಗಥ:ಸುಲ್ಲಿರುವ ಪ್ರದೇಶ: ಇಂತಿರ್ಪೆಮಗೆ ಎಲ್ಲೆವೊಲ 
ದತ್ತಣಿಂ ಆ ರಾಜೃಪನೊಳ್‌' ಪಗೆತನಂ ಬಳೆದು ಎಡೆವಿಡದೆ ಉದುವೆಡೆ 
ಯೊಳ್‌ (ಚಿಕವಂ. ೧-೮). [ಎಲ್ಲಿ + ಶೊಲ] 
ಎಲ್ವು, ಎಲವ, ಎ ಖ, ಎಲುಬು, ಎಲುವು (ನಾ). ಮೂಳೆ; ಅಸ್ಥಿ : 
“ಅಸ್ಥಿ, ಧಾತು, -"ಕೆಸಂ, ಕುಲ್ಕಂ - ಈ ೪ ಎಲು? (ಹಲಾಯು. 
೧೦೪-೧೦); ಮುಣ-ದುವು ನಿಟ್ಟಿಲ್ವು (ಎಕ. 29, ಹೆಗ್ಗಡೆ. ೧೧೬-೧೫ ; 930); 
ಬಿಸುನೆತ್ತರ್‌ ನೆಣ;:ಡಗೆಲ್ವು ಸಮಸ್ತ್ರಂ ಸುರಿಯೆ ಕೈಗೆ ತೊವಲುಲಿಯಲ್‌ 
(ಪಂಪಭಾ. ೮-೭೭) ; ನರವಿನ ಪುತ್ತಮೇಧ್ಮದ ತವರ್ಮನೆ ಕೀವಿನ ಕೊಂಡ 
ಮೆಲ್ವಿನಾಗರಂ .. ಕಳೇವರಂ (ಸಮಪ. ೬-೩೪). ಎಲವ: ಬಗ್ಗಿ 
ಬಾರೊ ಶಿವನೆ ಹ:ಸ್ಬಾಗಿಲ ಬಡಿದಾವು ಮಗ್ಗಲದ ಎಲವು ಮುರಿದಾವು 
(ಲೋಕಗೀ. ೧೨೭-..೬). ಎಲು: “ಎಲುಯೆಲುಬು ೫ (ಕಶರ. ೧೬); ನೆತ್ತ 
ರಿಂದೆಹಗಿನಿಂ ಮಿಟುಳಿಂದೆಲುನಿಂದಮೇಧ್ಯದಿಂ ಬಲಕಿಕದು ತೀವಿ (ಸಮಪ. 
೧೫-೯೯) ; ಹೊಲೆ: ರ ಬಾವಿಯಲೊಂದು ಎಲು ನೆಟ್ಟಿದ್ದಡೆ ಹೊಲೆಹೊಲೆ 
ಯೆಂಬುದು (ದೆ: ನಾವ. ೨೮-೪೭) ; ಬಾಯೆಂಬುದೆಲುವಡಿಸಿದೋವರಿ 
(ಸಂಡೋರ. ೧-೨: ); ಉಡಿದೆನೆಲು ಬಾಣಂಗಳೆಲುವಾಗಡಸಿದವು 
(ಕುವ್ಯಾಭೀ. ೧೦-೮; ಎಲು ಇಲ್ಲದ ನಾಲಗೆ ಹ್ಯಾಗೂ ಬೊಗಳುತ್ತದೆ(ಗಾದೆ). 


“ನೇರಿಕೊಂಡಿರು ; 


ಎಲ್ವುಡೊಡವು 


ಎಲುಬು : ಎಲುಬುಗಳವ ಮಾಡಿ ನರದ ಬಳ್ಳಿಯಲ್ಲಿ ಬಿಗಿಯು ತೆ 
(ಪುರಂದ. ೧-೧೭೬-೨); ಎಲುಬುಗಳೆಲ್ಲ ಜತೆಯುಮಾಡಿ ನರಬಿಗಿದು 
ತೊಗಲಿನ್ಹೊದಿಸಿದವನು ನೀನಲ್ಲವೆ (ವಾದಿಕೀ. ೧೫೪೯೨) ; ಪೆಟ್ಟುತಿಂದು 
ಎಲುಬು ಹುಡಿಮಾಡಿಸಿಕೊಳ್ಳಬೇಕೆಂದು ಬ್ರಹ್ಮ ನಿಮ್ಮ ಹಣೆಯಲ್ಲಿ 
ಬರೆದಿದ್ದ (ಕುರು ಕಾ. ಇ. ಎಲುವು: *ಎಲುವಸ್ಟಿ ಕೀಕಸಂ 
ಮೆಯ್ಕೆ ಲುವದು೫ (ನಸ್ತುಕೋ. ೭೨-೨೯); ಎಲುವಿನ. ತಡಿಕೆ ಕೀವಿನ 
ಹಡಿಕೆ ಸುಡಲೀ ದೇಹವ (ಮಹಾದೇ. ೧೪-೩೩) ; ಮೆಯೆ ಳಿ ಎಲುವಾಗಿ 
ನಿಲಲು (ಕಾರಿರ. ೨೯೧) ; ಉರುಳ್ವ ತಲೆಗಳ ಬಸಿವ ಮೂನ ಸುರಿವ 
ಕರುಳಿನ ಸೂಸುವೆಲುವಿನ (ಕುವ್ಯಾಕ. ೧೦-೯); ಸುಂದರಾಂಗನೆ 
ಬಂದು ಮುಂದೆ ತಾ ನಿಂದಿರಲು ಸಂದಜಕಿವನಜಾದ ಜ್ಞಾನಿಯು ಎಲುವಿನ 
ಹಂದರವ ಕಾಂಬ (ಸರ್ವಜ್ಞ. ೩೯೯); ಎಬುವು ಗಂಟಲಲ್ಲಿ ಸಿಕ್ಕಿತು 
(ಆಶ್ರಮ. ೯೦). 

ಎಲ್ವಡಗಾಗು - ಬರಿಯ ಮೂಳೆ ಮತ್ತು ಮಾಂಸದ ಮುದ್ದೆ 
ಯಾಗಿ ಪರಿಣಮಿಸು : ಕರಿಗಳ್‌ ಭೀಮಂ ಪಿಡಿದೆಡರ್ದೊಡೆ ಬಾಯ್ಚಿಟ್ಟಿ 
ಲ್ವಡಗಾದುವು (ಸಂಪಭಾ. ೨-೫); ತನ್ನೆಚ್ಚ ನಿಶಿತ ಶರಸಂಹತಿಯಿಂದೆಲ್ವಡ 
ಗಾಯ್ತನಿತುಮದೆನೆ ಬಿಲ್ವಲ್ಮೆಯ ಮಾತಮಾನುಷಂ ಮಾಧವನಾ 
(ಕಾವ್ಯಾವ. ೬೯) ; ಕಡೆಗೆ ಮುಳಿಸಿಂದ ಎಲ್ವಡಗಾಗುವಂತೆ ಎದುರಾಳಿ 
ಯನ್ನು ಮೋದಲೆಳಸಿದನು (ಭಾಮಣಿ. ೭). 

(ದೇ. ॥ ತಮಿ, ಎನ್ಪು, ಎಲುಮ್ಬು ; ಮಲ, ಎಲ್ಲು, ಎಲುಮ್ಪು ; 
ತುಳು. ಎಲು; ಕೊಡ. ಎಲೀಂಬೀ; ತೆಲು. ಎಮ್ಮು, ಎಮ್ಮುಕ, 
ಎಮುಕ] 

ಎಲ್ಟುದೊಡವು (ನಾ). ಎಲುಬಿನ ಆಭರಣ: ಗಳದ ರುಂಡಮಾಲೆಯಂ 
ಕೆಯ್ಯ ಎಲ್ವುದೊಡವಂ ನಿಟ್ಟಿಸಲಾಗದು (ಅದ್ಭುತ. ೫೧-೨೪). 

[ಎಲು * ತೊಡವ್ಲು] 

ಎವಂಗಲ್‌ (ನಾ). ಒಂದು ಊರಿನ ಹೆಸರು: ಚೆಳ್ತಣಿಗೆಯಳೊೊನ್ನು 
ಮಟನಿಬ್ಸ್‌[ಕೌ]ಗುಡಿದ ಎವ(೦)ಜಲ್ಲಳೊನ್ನು ದೇಗುಲಕೆ ಒನ್ನುಗದ್ಯಾಣ 
(ಸೌಇಇ. 1-1, ೩೫-೮; 933). ಗ ಈಗಿನ ಯಾವಗಲ್‌ ಎಂಬ 
ಊರು. [?) 

ಎವರ್ಣ (ನಾ). ಎಕಾರ ಮತ್ತು ಏಕಾರ: ಆತ್ಮದಿನಿನರ್ಣದಿಂ ಮತ್ತೋ 
ತ್ವದಿನೈತ್ವದಿನೆವರ್ಣದಿಂ ಮುಂದಕ್ಕುಂ ಯತ್ವಮದವಧಾರಣೆ ಪರಮತ್ವಂ 
ಸಿಂತಾಗೆ ಸಹ್ಕಿನಿಯಮದೆ ಯತ್ವಂ (ಶಮದ. ೫೩). [ಸಂ.] 

ಎವುಡು "ಎಬಡ' ನೋ. 

ಎಬ್ರುಖಸ್‌ (ನಾ). ೧. ಎಂಜಲು; ಉಚ್ಛಿಷ್ಟ: “ಎವುಟರ್‌ (ಎರೆ) ಎ 
ಎಂಜಲವುಳು” (ಶಮದ. ಪರಿ. ೨); “ವಎವುಟ್‌ಂಜಲುಮೆನುತ್ತುಂ 
ತಾವೇನುಂ ಪತ್ತಟಕ್‌ನ್ನಲುಚ್ಛಿಷ್ಟಕ್ಕಂ  (ಕವಕಂ. ೨೦೭). ೨. ಅಗುಳು: 


ತಾವಿರ್ಬರುಂ ತಿರಿದು ತಂದಿ ಕ್ಕ ದೆಂಜಲೆವುಟುಮಂ ತಿಂದು (ಆದಿಪು. 


೩-೩೪ ವ). [+ ಶಮಿ. ಅವಿಯ್‌] 

ಎನೆ "ಎಮೆ? ನೋ. 

ಎನೆ (ನಾ). ಯವ ಧಾನ್ಯ; ಜವೆ: “ಯವ, ಸಿತಶೂಕ - ಎವೆ 
- (ನಾಚಿರಾ: ಕಿ). [< ಸಂ. ಯವ] 


ಎನೆಗುಟ್ಟು (ಕ್ರಿ). ರೆಪ್ಸೆಯನ್ನು ಬಡಿ; “ರೆಪ್ಪೆಬಡಿ (ಪ್ರಥಣ್ಣ). 
ನ ಸ ಎಮೆ) + ಕುಟ್ಟು 1] 
ಎವೆಗೂದಲು (ನಾ). ರೆಪ್ಪೆಯ ಕೂದಲು: ಇಬ್ಬನಿ ನೋಡ! . 
ಧ್ಮಾ ನಿಯ ಕಣ್ಣೆ ಗೊಡಲಿನಾಚೂರ್‌ ಹೊಂಚುವ ಬಾಷ್ಪ ದ aed 
(ಆ ೩೩-೧೦). 


[ಎನ್ನೆ (ಇ ಎನೆ) * ಕೂದಲು (< ಕೊಸರ] 


೧೧೦೯ 


3 


45 


ಎಶ 


ಎವೆದುಖುಗೆಲ್‌ "ಎಮೆದುಟುಗಲ್‌' ನೋ. 
ಎನೆದೆಯ್‌ (ಕ್ರಿ). ರೆಪ್ಸೆಯನ್ನು ತೆರೆ; ಕಣ್ಣುಬಿಡು: ಅವನಿಪತಿ ಕಜ 
ದಾನು ಫೊತ್ತಿನೊಳೆವೆದೆಿದು ಬಿಸುಸುಯ್ಹು ಮದ್ದುರು ಕವಡಿಕೆಯ 
ಮಣಿಯೆಂದೆ ಕೊಟ್ಟರು ಶಿರೋಮಣಿಯ (ಸಾಳ್ವಭಾ. ೪-೨೦). 
ಎನೆದೆಜಕಿದಹೆಂಗಳು - ಕಣ್ಣಿನ ರೆಪ್ಪೆಯನ್ನು ಬಿಚ್ಚಿದ 
ಸ್ತ್ರೀಯರು; ದೇವತಾಸ್ತ್ರಿ ಯರು: ಮುಡಿಯ ಒತ್ಕುವ ಮಾಲೆ 
ಗಟ್ಟುವ ... ಮಡಿಯ ನಡಯಿಸುವಿಸುವೆಸನೆಯೆನದೆಅಕಿದ ಹೆಂಗಳಲಿ 
(ಸಾಳ್ವಭಾ. ೨೦-೨೩). [ಎವೈ (ಆ ಎಮೆ) + ತೆಲ್‌] 
ಎನೆದೆಅಕೆಯಿಸು, ಎವೆಜಿಆ್‌ಸು (ಕ್ರಿ). ಕಣ್ಣುತೆರೆಯುವಂತೆ 
ಮಾಡು; ರೆಪ್ಸೆಯನ್ನು ಬಿಚ್ಚಿಸು, --ಅರಳಿಸು: ಅಬ್ಬಂಗಳನೆವೆ 
ದೆಜಕಿಯಿಸುತುಂ ದೆಸೆಗಳನೆಳ್ಪಿಸುತಿರ್ದುವಾಗಳಿನನ ಕರಂಗಳ್‌ (ಗಿರಿಕ. 
೫-೬). ಎವೆದೆಅಕಿಸು: ಅನಳನವರುಚಿತೋಸಚಾರದಲೆವೆದೆಜಕಿಸು 
ತಿರೆಲು (ಸಾಳ್ವಭಾ. ೮-೪೩). [ಎವೆದೆಜಕಿ + -ಇಸ್ಕು] 
ಎನೆದೆಜಕೆಸು "ಎವೆದೆಆಕೆಯಿಸು' ನೋ. 
ಎವೆಬಡಿಸು (ಕ್ರಿ). ಕಣ್ಣುರೆಪ್ಪೆ ಬಡಿಯುವಂತೆ ಮಾಡು : ಎನೆಬಡಿಸಿ 
ಕೆಡವು, ಬಿರಿಗಣ್ಣು ಬ್ಯಾಡ, ತುಟ ಕಚ್ಚಿ ಹಿಡಿಯದಿರು ಬಿಕ್ಕ (ನಾದಲೀ. 
೫೮-೨೨). [ಎವೆ, (ಆ. ಎಮೆ) 4 ಬಡಿ, 4 - ಇಸ್ಕು] 
ಎನೆಮಿಸುಕು (ಕ್ರಿ). ಕಣ್ಣುರೆಪ್ಸೆಯನ್ನು ಅಲುಗಿಸು, ಬಡಿ: 
ಕುವರಿ ಕುಳ್ಳಿಹ ತಾಣದೊತ್ತಿ ನಲವನಿಪನನಿರಿಸಿದನು ನೋಡಿದನೆವೆಮಿಸುಕ 
ದಾತನ ಸುರೂಪನು (ಸಾಳ್ವಭಾ. ೮-೪). 
[ಎನ್ನೆ (< ಎಮೆ) 4 ಮಸುಕು] 
ಎವೆಯಲುಗು (ಕ್ರಿ). - ಎವೆಮಿಸುಕು: ಕಟ್ಟೊಲ್ಮೆಯೊಳೆನೆಯಲುಗದೆ 
ನೀಡುಂ ನಿಟ್ಟಿಪ ನೀಜನ ಬಗೆ (ಜಯಕಾ. ೪-೧೦); ಅಲಿಗಳಿನೆಯಲುಗದೆ 
ಬಕುತಿಯಲಿ ತ್ರಿಶೂಲಿಯ ಮೇಲೆ ಕಣ್ಮನವ ಕೀಲಿಸಿದನು (ಮೋಹತ. 
೨೧-೩೫). [ಎನ್ನೆ (ಆ. ಎಮೆ) ೬ ಅಲುಗ್ಗು] 
ಎವೆಯಾಟ "ಎಮೆಯಾಟ' ನೋ. 
ಎನೆಯಿಕ್ಕು "ಎಮೆಯಿಕ್ಕು? ನೋ. 
ಎನೆಯಿಡು " ಎಮೆಯಿಡು? ನೋ. 
ಎನೆವೊಯ್‌ (ಕ್ರಿ). ಕಣ್ಣುರೆಪ್ಸೆಯನ್ನು ಬಡಿ: ತನ್ನನೆವೆವೊಯ್ಯ 
ದೀಕ್ಷಿಸುವ ಲಲಿತಾಂಗಿಯರು ಕನಕ ಪರ್ವತದ ಮೇಲೆ ಕಣ್ಣೊಳಿಸುವಚ್ಚರಿ 
ವೆಣ್ಗಳಂತಚ್ಚರಿಯ ಬೀಆಕಿ (ಸೌಂದಪು. ೫-೯೬). 
[ಎವೆ (ಎನೆ) + ಪೊಯ್‌,] 
ಎವೆಹಳಚು (ಕ್ರಿ). - ಎವೆವೊಯ್‌ : ರಾಘವಮಹೀಪತಿ ಮಾಗಧೀ 
ಸುತರೆವೆಹಳಚದೀಕ್ಷಿಸಲು ಕಾದಿದರಖಿಳ ಚಿತ್ರದಲಿ (ತೊರರಾ. ೪-೪-೨೬). 
[ಎನೈ (£ ಎಮೆ) ೬ ಹಳಚು (ಆ ಪಳಂಚು))] 
ಎನೆಹೊತ್ತು (ನಾ). ಕಣ್ಣುರೆಪ್ಪೆ ಹೊಡೆಯುವಷ್ಟು ಸಮಯ; 
ನಿಮೇಷ ಮಾತ್ರ: ಕನ್ನಡದ ಆ ನೋಟ, ದೇವಿಯಾ ದರ್ಶನಂ 
ಪೊಳೆದು ಬಯಲಾಯ್ತು! ಎನೆಹೊತ್ತಿನಾ ನೋಟ, ಸವಿನೋಟ, ಸವೆ 
ಯದೆದೆ ಚಿಮ್ಮುತಿಹುದಿನ್ನೂ ! (ಹೊಂಗಳು. ೧೬-೨೪). 
(ವೈ, (ಇ ಎಮೆ) 4 ಹೊತ್ತು («ಆ ಪೊಟ್ಟು)] 
ಎವ್ವನ (ನಾ). ಹರೆಯ, ಯೌವನ: ಅಮರ ಸತಿಯರು ಹೋಲಲರಿ 
ಯರು ಭ್ರಮರಕುಂತಳೆಯವದಿರೆವ್ವ; ನ ಪ್ರಾಯದಬಲೆಯರು (ಕೌಶಿರಾ, 
೧-೨೫) ; ; ಜನನಿ ತನುಜೆ ಅತ್ತಿಗೆ ನಾದುನಿ ಸ್ವ ಮಿಕ್ಕಾ ಜನರ ಸಂಗ 
ಡೆವ್ವ ನದಲ್ಲಿ ನೀನು ಕನಸಿನೊಳಗೆ ಏಕಾಸನದಲ್ಲಿ ಕದಿರು (ವಿಸ್ಥಾಸು. 
೮ 'ಸಂ..ಯೌವನ] 


" ಸ 


| ಎಶ ಎಸ? ನೋ. 


ಎಷ್ಟು ೧೧೧೦ ಎಸಕಂಬಡೆ 


ಎಷ್ಟು, ಎಟ್ಟು, ಏಟ್ಟು (ನಾ). ಯಾವ ಪ್ರಮಾಣ; ಯಾವ ಅಳತೆ: | ರಸವಿದು ಭಾನ::ದು... ಗುಣ ಡೋಷಗಳ ಎಸಕವಿಡೆಂದಜ್‌ಯದೆ 
ನಷ್ಟು ಇತ ತ್ರ ಚ ಅವುದೊೋಃ ed ಟುಪ ಪ್ರತ್ಮಯಃ ಪ್ರಕೃತೇಃ ಮೆನೆ ಬಂದವೊಲುಸಿರ್ವ ಕುಕವಿಯಲ್ಲಾನು (ಕುರಾಸಾಂ. ೧-೭೪); 
ಯಸ್ಸಾವಃ 3 (ಶಬ್ದಾನು. ೪೪೧ ವ್ಯಾಖ್ಯಾ) ; ಲೆಕ್ಕವಿಲ್ಲದ ಪ್ರತ ಕಟ್ಟಳೆ ದೆಸೆವೆಣ್ಣಳ್‌' ಬಿಃ':ವಿಸಿಲಿಂ ಬಸವಳಿದುಃಪೆಂದು ಸುಯ್ದ ಬಿಸುಸುಯ್ಕೆಲ 
ಯಿಲ್ಲದ ನೇಮಯಿವನೆಸ್ಟು: ಮಾಡಿದರೂ ಏನು (ಏಲೇಶ್ವ. ೮೧); ಎಷ್ಟು ರೆಂಬೆಸಕಮನೊ!' ರಿ ಬೀಸಿದುದಸದೃಶೆ ಸೋಷ್ಟ್ಣ ಪ್ರಭಂಜನಂ ಬೇಸಗೆ 
ಮಾತಾಡಿದಡೇನು (ಅಂಬಿವ. ೨೫); ನಕ್ಷತ್ರವೆಷ್ಟಾದೊಡಂ ದೊರೆಯೇ | 5 ಯೊಳ್‌ (ರಾಜ. ೫-೩೨). ೪. ಅತಿಶಯ; ಆಧಿಕ್ಯ; ಹೆಚ್ಚಳ : 
ಚಂದ್ರಗೆ (ಸೋಮೇಶ. ೧೦) ; ಈ ದಿನ ಎಷ್ಟುಜನರು ಊಟಕ್ಕೆ ಬರುತ್ತಾರೆ ಓರೋರ್ಮೆ ಮೆ::ಟ್‌ಬಿಸುಪಿನೆಸಕದಿಂ ಪೊಕ್ಕನೀರ್ಕದಡಿ ಕುದಿವಿನಂ 
(ಮಧ್ಯನು. ೪೬). ಎಟ್ಟು: ಭ್ರಷ್ಟ ಭಾಷ್ಕಳ ಭಕ್ತಿ ಮುಜ್ತಿ ವಿನಷ್ಟ (ವರ್ಧಪು. ೮೫೭ ವ); ವಿಷಮತರದೋರ್ದಂಡ ಸಾಹಸದೆಸಕದಲಿ 


ನಾಬೆನ್ನವಗುಣಂಗಳನೆಟ್ಟು [ಸಾಕಾಂ. ಹ್ಟು]ವಂ ಮಟ್‌ದುಳುಹೆನುತ್ತೆಆಗಿ | ಸಿಳೆದಾ ಮಹಾಟನು (ತೊರರಾ. ೩-೧-೨೦); ಎಸೆವಾ ಮಹಾಗಿರಿಯ 
ಜನು ಪಿತರಡಿಗೆ (ಮದೇಪು. ೩-೩೩). ಏಟ್ಟು : ತೇಟಿಗಂಜಿ ಕುಡಿಯೋ | | ಮಸ್ತಕದ ವಿಸಾ !ಡೆಸಕಮಂ ಕಂಡು (ನಂದಿಮಾ. ೧೧-೩೮) ; ಜಸವಡೆ 
ನನಿಗೆ ಏಟೀಟು ಪಾರುಪತ್ಯ (ಗಾದೆ). [10] ದುದು ಶ್ರೀರಂಗಜಟ್ಟಿಣ ಭಾಗ್ಯದೆಸಕಡೊಳತಿರಯ್ಯ ಮಾಗಿ(ಕಂನವಿ.೫-೨). 

ನಷ್ಟೈರವನು - ಯಾವ ಲೆಕ್ಕಕ್ಕೆ ಸೇರುವವನು; ಲೆಕ್ಕಕ್ಕೆ ಬಾರ ೫. ಪ್ರತಾಪ; 'ರಾಕ್ರಮ: ಒಸಗೆಯನೆನಗೀವುದು ನಿನ್ನೆಸಕದ ಮಸ 


ದವನು: ನನ್ನನ್ನು ಕೇಳಲಿಕ್ಕೆ ಅನನೆಷ್ಟರವನು (ರೂಢಿ). ಎಷ್ಟರು- ಕಮನೆ ಪೋಲ್ವ ತುಗನಂ ಮಘವಾ (ಪಂಸಭಾ. ೧-೧೩೯); ತಚ್ನೋ 
ಎಷ್ಟುಮಂದಿ : ಪುಂಸ್ಕ್ರೀ ಬಹುವಚನದಲ್ಲಿ ಅಸ್ಟ್ರರು, ಇಷ್ಟರು, ಎಷ್ಟರು ಳಾವನಿಪ ಪ್ರಭೂ::ದೆಸಕಂ ತನ್ನುರ್ವರಾಮಂಡಲಕ್ಕಚ್ಚಂಬೊಯ್ದ ಪರಂಜಿ 
ಎಂಬ ಕಾರಕೆ ರೂಪಗಳನ್ನು ಉಪಯೋಗಿಸುವುದುಂಟು (ಮಧ್ಯಮ. ಯಾದುದು (ಉದ ಟಿ. ೧೨-೭೩) ; ಎಸಕವುಳ್ಳರು ನೀವು ನಿಮಗನಿಮಿಷರು 
೪೬). ಎಷ್ಟುಮಾತ್ರಕ್ಕೂ - ಎಷ್ಟು ಮಾತ್ರವಾದರೂ; ಏನೇ |15 ಸರಿಯೇ ಫಣವ :-ಡಿವುದು ಮಿಸುಕಲಾಗದು ನೀವು ಬಾಲವನು (ಸಂಭ. 
ಆದರೂ: "ಎಷು ಮಾತ್ರಕ್ಕೂ ಜು ಹೇಳಿದಂತೆ ನಡೆಸಲಿಕ್ಕಾ ಗುವುದಿಲ್ಲ ೫-೧೦೬). 

(ರೂಡಿ). ಎಷ್ಟುನಾತ್ರದವನು ಎ ಎಷ್ಟ ರವನು: ನನ್ನ ಮಗನ "ಜತೆಯಲ್ಲಿ ಎಸಕಾಗು - ಸೊಗಸಾಗು; ಶೋಭೆಯುಂಟು ಮಾಡು: 
ನೀನು ಕುಳಿತುಕೊಳ್ಳು ವುದಕ್ಕೆ ಎಷ್ಟು ಮಾತ್ರ ದವನು (0383: v, ೨೨]. ತೀವಿದುಯೆ ದಶ: ಇಸವಾಕೆಗೆ ಭೂವನಿತೆಗೆಸಕಾದನಾತನು (ಕುವ್ಯಾ ಆ. 
ಎಷ್ಟೆಲ್ಲ - ಬಹಳ; 'ಅನೇಕೆ: ನೀನು ವಾತಿ ಎಂದು ಎಷ್ಟೆಲ್ಲಾ ಓರಿಇ. ೨೬-೮೩). [ ಎಸ್ಕೆ * -ಕ್ಕ. ! ತೆಲು. ಎಸಕ] 


ಸಂಕಟ ಪಟ್ಟಿ (ಹೊಸಕ್ತಿ. ಕ ; ಈ ವಿಚಾರಸರಣಿಯನ್ನು ಇನ್ನ ನು [20 ಎಸಕ್ಕ (ನಾ). ೧. ಕೆಲಸ; ವ್ಯವಹಾರ; ಉದ್ಯೋಗ: ಧರ್ಮಮಮ 
ಏಕಾಲಗೊಳಿಸಲು ಎಷ್ಟೆಲ್ಲ ತತ್ತ್ವಜ್ಞಾನಿಗಳು ಯತ್ನಿಸಲಿಲ್ಲ ಖ್ಯ || ರೇಂದ್ರಗತಿಯನ::ರ್ಮಮಥೋಗತಿಯನೆಸಗುವೆಸಕದೊಳೀಗುಂ (ಆದಿಪು. 
೯೦). ಎಷ್ಟೊ (ಇ ಬಹಳೆ : ನ ಪ್ರವಾಹದಲ್ಲಿ ಎಷ್ಟೋ ಮನೆಗಳು | ೫-೭೮) ; ನಯಃ 7೦ ವಾಗ್ವೃತ್ತಿಯೊಳ್‌ ತೋಜ ನೋಟದೊಳಾದಟ್ಟ 
be ಹೋದವು (ರೂಢಿ). ಎಷ್ಟೋಮಂದಿ ಇ ಬಹಳಮಂದಿ : ಜಾತ್ರೆ ಅನಪ್ಪುಳೆಯ್ದೆ ಸಂ: ಓಳ ಮೆಲ್ಬಂ ಪಳಂಚಲ್ವಿ ಕಣ್ಬದಿರೊಳ್‌ ಕಾಮಿನಿ 
ಲ್ಲಿ ಎಷ್ಟೋಮಂದಿ ಸೇರಿದ್ದರು ೬೫: ಕ್ರ ಳಾಮರಾಗರಸವ: ': ತೆಆಕ್ಟಿಸಿ (ಸುಕುಮಾ. Ao ಆಜಿ ದರ್ಪದ 
[ಏಸ್ಕು * -ಟು?. ! ತುಳು. ಏತ್‌) ಕೂರ್ಪೇಣಂರೆ ೪ ಅದೊಂದೆ ಸಳಮಂ ಕೈಕೊಂಡನಬ್ಮೋದೆರಂ (ಜಗವಿ. 
ನಿಸ, ಎಶೆ ಕೆ (ನಾ). ಕೀರ್ತಿ; ಖ್ಯಾತಿ; ಯಶಸ್ಸು: ಬಸವಂ . .. ಸಕಲ ೧೮-ಒ) ; ಗಾಲಿ ಬರೆಸಕ್‌ಕೈ ನಗದೆ ಮಾಣ್ಟರೆ ಚದುರರ್‌ (ಸಮಸ. 
ಸಂಪದ್ಭೈಭವಾಭಾರ್ಯಕೊಂದೆಸವಂ ಬಿಜ್ಜಳರಾಯನಿಂದೆ ಪಡೆದಂ ೧೧-೧೩೬) ; ಮುನವನ ಬದುಕು ಮತ್ತು ಎಸಕಗಳು ನನ್ನ ಮನವನ್ನು 
(ಬಸರ. ೬-೧); ಹಸನಾಯ್ತು ನಿನ್ನ ಮನ ಪರನಶವಾಯಿತು ಭಕ್ತಿ ಮುಕ್ತಿ ಸೂರೆಗೊಂಡಿದ್ದು'» (ಧೂಮುಮ. ೭೧). ೨. ತೀಡುವಿಕೆ ; ಬೀಸುವಿಕೆ: 
ಶಕ್ತ ನನಜರಿವೊಂಜೆಸವಾಯಿತು ಕಂಡತಿ ಸಂತಸವಾಯಿತು ನಿನಗೆ ಚಂಡಪವನನೆಸಕ:: ಮಿನುಗುವಾ ಚಿಂದದಂತೆ (ಪದ್ಮರಾ. ೧೨-೫೧). 
ವಿಶ್ವಸಾಥನ ಕೃಪೆಯಿಂ (ದೀಕ್ಸಾ ಬೋ. ೧೨೬-೧೫). ಎಶ: ಬಹು ಭುಜೋ [3 50, [ಆ ಎಸಗ್ಳು + ಕ್ಕ] 
ಜ್ಜ ಜ್ವಲನಕೋ ನನಜೂತ ಸಲ್ಲೈಸಿತಾವಾನಲೋಕ ಕುಂ ಶಾಖೆವಡೆದು| | ಎಸೆಕೆಂಗಾಯ್‌ '್ರಿ). ಕರ್ತವ್ಯವನ್ನು ಮಾಡು; ಭಾಷೆಯನ್ನು 


(ಹರಕು. ೧೨-೬). [« ಸಂ. ಯಶಸ್‌) ಉಳಿಸಿಕೊ ; ಫ ಭಾವವನ್ನು ಕಾಯ್ದುಕೊ : ತನ್ನೆಸಕಂ[ಗಾ]ಯದ 
ನಎಸಕೆ, (ನಾ). ೧. ಕಾಂತಿ; ಪ್ರಕಾಶ; ತೇಜಸ್ಸು: ಉಟದವರಾರಾತನ ಧರ್ಮಯುದ್ಧ 4ರಂ ಕೊಲ್ವಲ್ಲಿ ಕಂಡಿಂತುಪೇಕ್ಷಿಸಿ ನೀ ಮುಂ ನಡೆ 

ಮಸೆಪ ಮಸಕದೆಸೆಕಮನಿಳಿಪರ್‌ (ಕಾವ್ಯ ಸಾ. ೨೩೯ ಶೂದ್ರಕ) ; ಅವರಿ ನೋಡುತಿರ್ದಿರೆನ 'ಪಂಪಭಾ. ೧೧-೮೩). 

ಸಿತೊ ನಭೋಂತರ್ಭೂವಿವರಮನಮರ್ಥಿನೆಸಕಮೆನೆ.... ಬೆಳಗಿದಂ|85 (ಎಸಕ್ಕ * ಕಾಯ್‌ (೮. ಕ್ಯಾ) 

ತುಹಿನಕರಂ (ಪಂಪಭಾ. ೪-೫೨) ; ತೃಣದ ಹಸಿರಿನ ಹುಟ್ಟು ತಾರೆಯೆಸ | | ಎಸಕಂಗಿಡು, (ಕೆ. . ಕಾಂತಿಹೀನವಾಗು ; ಕಳೆಗುಂದು : ಬಿಸಿಲೆಸಕಂ 

ಕಡ ಗುಟ್ಟು ದಣಿಯದದನರಸು ನೀಂ (ಮಂಕುಳ. ೧೨೧). ೨. ಸೊಬಗು; | ಗಿಡೆ ಕಟ್ಟಲೆ ಪಃ ಸೆ... ಕಆಕಿದನಂಬಿನ ಮಜಕಿಯಂ (ಪಂರಾಮಾ. 

ಶೋಭೆ; ವೈಭವ: ಅನಿಮಿಷ ಚಾಪದಂತೆ ಸಿರಿ ಶಾರದನೀರೆದ ಕಾಂತಿ | ೧೩-೧೨೩). [ಎಸಕ * ಕಿಡು (ಆ ಕೆಡು)] 


ಯಂತೆ ಯೌವನದೆಸಕಂ (ಸಂಚತಂ. ೫೯-೧೫); ಇಂತಾದೆಸಕಂ ಕೆಯ್ದಣ್ಕೆ | | ಎಸೆಕೆಂಗಿಡ್ಗು (ಕಿ,. ಕಾರ್ಯಕೆಟ್ಟುಹೋ ಗು; ಕಾರ್ಯಹೀನ 
ಸೋಮೇಶ್ವರ ನೈ ನ್ಗೆಪತಿ ಮಹೀಚಕ್ರ) ಮಂ ಪಾಳಿಸುತ್ತಂ (ಎಕ. ೪11, ಶಿಕಾರಿ. [40 ವಾಗು: ಬಲ: ೦ದು ಬಾಹುಬಲಿಯನಣಂ ಚೀದಿಸಲಾಜದುದಟನಿ 


೧೩-೧೩ ; i ನಿರುಪಮ ಮೃದೂಕ್ತಿಯಿಂ ಪ್ರೌಢಿಯಿಂ ರೀತಿಯಿಂ ರ್ಮುದು ಮಸುಲ್ಲಿ ಕಂಗೆಟ್ಟು ಬಲದ ಮುಯ್ಬಿನ ಕೆಲದೊಳ್‌' (ಅದಿಪು. 
ನರಗಮಕದೆಸಕದಿಂದೊಳ್ಬಿಂ... ಒಪ್ಪುವೀ ಕೃತಿಯುವತಿ (ಪದ್ಮರಾ. ೧೪-೧೧೭). [ಎಸಕ್ಕ + ಕಿಡು (ಎ ಕೆಡು)] 

೧-೪೦); ಒದವಿದ ನಾಥವಂಶದೆಸಕಂ ಕುರುವಂಶದ ಮೈಮೆಯಿಕ್ಷುವಂಶದ| | ಎಸಕೆಂಬಡೆ (ಕ್ರಿ), ಕಾಂತಿಯನ್ನು ಹೊಂದು; ವೈಭವವನ್ನು ಪಡೆ: 
ಜಸಮುಗ್ರವಂಶದುದಯಂ. ., ಫೊಗಲಕ್ತಿ ಗಳುಂಬಂ (ಪುಷ್ಪಪು. ೧೨-೯೮). | ಆಲಘುಭುಜಂ ಏ.1ಯಜಯಂತಾವರಜರೊಳಿಸನಿಸುಂ ಬಿಡದೆ ಸಲೆ ನೇಹಂ 


ಡಿ, ನೀತಿ; ಸ್ಲಿತಿ: ವಸುಮತಿಯೆಂಬ ಕಾಮಿನಿಯ ಚಾರು ಸುವರ್ಣದ 43 | ಬಡೆದೆಸಕಂಬಡೆಬೈ ಲಲನಾಜನ ಸುಮನಶ್ಚಾಪಂ (ಜಯಕಾ. ೨-೭೨). 
ಕುಂಡಲಂ ದಲೆಂಬೆಸಕಮನೆಯ್ದೆ ಸಂಗಡಿಸುತಿರ್ಪುದು (ಬಾಧಪು. ೪-೨೮) ; [ಎಸಕ್ಕ + ಪಡೆ,] 


ವಿಸಕಂಬೆಲ 


ಎಸಕೆಂಬೆಜು (ಕ್ರಿ). ಕಾಂತಿಯನ್ನು ಹೊಂದು, ಪಡೆ: ಎಸಕಂ 
ಚಿತ್ತೆನ್ನ ಗಾರ್ಹಸ್ಥ ಮಾ ದಿನದೊಳ್‌ ಸೌಸ್ಮವಮಾದುದು (ಅನ ಂಪು. 
೯-೯೨). [ಎಸಕ] * ಸೇಬ್ಶ] 

ಎಸಗೆ (ನಾ). ಒಂದು ಗಿಡ; ಉಪ್ಪಿಗಿಡ; ಕುಂಡಲಿ: ಎಸಗದ 
ತಾಆಯಿಂ ಪಡುವ ಪುಕ್ತಿರಲ್‌ (ಆಟ್ಪಿಮ. ೧೧-೧೯) ; ಮೊಲ್ಲೆ ಯಾಶ್ವರಿ 
ಚಂಪಕಂ ಮೆಕ್ಕೆ ನಾಂಗುಲಿ ಕಟ್ಟಿವತ್ತಿಗೆಯುಂ ಸಮಂತೆಸಗಂ (ಖಮದ. 
೫-೬೯) ; ಎಸಗದ ಬೇರು, ಎಲಹುರಿಯ ಬೇರು... ಪಾನವ ಮಾಡಲು 
ಶ್ವಾಸ, ಕಾಸ, ಕ್ಷಯ ಕಾಸಗಳು ಪರಿಹಾರ (ವೈದ್ಯಸಾ. 1, ೧೫೦); 
ಎಕ್ಕದ ಹಾಲಿಂ ಎಸಗನ ಬೇರನೂದಿ ಹಲ್ಲುಸಂಧಿಯ ಗಿರಿಯೆ ಹಲ್ಲು 
ಹುಳು ತೀರ್ಗುಂ (ವಿವೈಎ. ೯೨). (2) 

ಎಸಗಳೆ (ನಾ). ಒಂದು ಗಿಡ: ಬಿಳೀ ಉಪ್ಪಿಗಿಡ, ಎಸಗಳೆ, ಎಗಚಿ 
(ಮೈಚಗಿ. ೧೧-೧೮೭). [2] 

ಎಸೆಗಿಸು (ಕ್ರಿ). ೧. ಮಾಡಿಸು: ನನ್ನಿಯಿಂ ಹತ್ತು ಸಾವಿರ ಮಂದಿ ಹರಿ 
ಯಶ್ವರಂ ನಲಿದು ಪಡೆದು ಸೃಷ್ಠಿ ಯನೆಸಗಿಸಲ್‌ ನಾರದಂ ನೋಡಿ ಸಂಸಾರ 
ಬಂಧಕೊಳಗಾಗಬೇಡೆಂದು ತಪಕ್ಕೆದಿಸಿದನು (ಚಿಬಪು. ೧೪-೨). 
೨. ಬೀಸು; ಉಂಟುಮಾಡು : ಬಿಸಿಲೆಸಕದಿಂದೆ ಕೊರಗಿದ ದೆಸೆವೆಣ್ಗಳ 
ಬಿಸುಪನಾಟುಪಂತಿರೆ ಗಿಳಿಗಳ್‌ ಪಸುರೆಜಳೆಯೆಂಬ ಬಾಟ್‌ಯ ಪೊಸ 
ಬಿಜ್ಜಣಿಗೆಗಳಿನೆಸಗಿಪುವು ತಣ್ಣೆಲರಂ (ಕಾದಂಪೂ. ೧೩೦). 

[ಎಸಗೂ,+ -ಇಸ್ಕು) 

ಎಸಗ್ಗು, (ಕ್ರಿ). ೧. ಮಾಡು: “ಎಸಗು--ಉದ್ಯೋಗೇ (ಮಾಡು)? 
(ಶಮಧಾ); ಆ ನೆಗಟ್ಜಾದಿಕ್ಷತ್ರಿಯರೊಳಮಿಲ್ಲೆ ನಿಸಿದುದೀ ತ್ರಿಜಗದೊ 
ಳೆಸಗಿದೆಸಕಮರಿಕೇಸರಿಯಾ (ಪಂಪಭಾ. ೧-೨೧) ; ಪಿಂತಣ ಭವದೊಳಾ 
ನೆಸಗಿದ ಪಾತಕಸಂತತಿ... ಕೆಡಲೆಂದೆಜಗುವೆ (ಅಂಜಚ. ೧-೯); ಉಚಿತೋ 
ಪಚಾರವೆಸಗುವುದೇಕಚಿತ್ತದೊಳು (ಹದಿಬ. ೩-೧೬) ; ಕರ್ಮವಿನೋಚನೆ 
ಮಾಡಿಕೊಳ್ಳುವ ಸಲುವಾಗಿ ಮಾಡುವ ಕರ್ಮಗಳನ್ನು ಎಸಗಬೇಕಾದರೆ 
ಶರೀರ ಅಗತ್ಯ (ಜಗದಾ. ೨೮೮). ೨. ಉಂಟುಮಾಡು; ಒದಗಿಸು : 
ತತ್ಕುಮಾರಂಗೆ ನಿತಾಂತಂ ಪ್ರೀತಿಯಿಂ ಸೈತೆಸಗುವೆವೆನಲಿನ್ನಾತನಿಂ ಖ್ಯಾತ 
ನಾವೊಂ (ದಶಕು. ೨-೬೯); ವಾಣಿಯೋ ಮೇಣಿವಳ್‌ ಲಕ್ಷಿ ಯೋ ಎಂಬ 
ಸಂಕಯರಸಮನೊಸೆದೆಸಗುತೆ (ಸದ್ಮರಾ. ೮-೯೬). ೩. ಉಂಟಾಗು; | 
ಒದಗು : ಆನುಮಚ್ಛೋದಮಂ ಸಾರ್ವ್ರದದೆತ್ತಂತಲ್ಲಿಗೊಂದಿಂಚರೆಮೆಸ 
ಗುವುದೆತ್ತಾ ಮಹಾಶ್ವೇತೆಯಂ ಕಾಣ್ಬುದದೆತ್ತ (ಕಾದ೦ ಉ. ೩೭೨); | 
ಬಂದು ತೊಡೆವೊಯ್ಲು ಬೋಧಿಸಿದೆಂದದಿನೆಸಗಿತ್ತು ಸುಪ್ರಭಾತಾತೋದ್ಯಂ 
(ಹಿ ಕೋಚ. ೨-೬೫) ; ನೃತ್ತಗೀತಂಗಳೆಸಗೆ ಶಿವೆವೆರಸಿ ಬಂದು (ಪದ್ಮರಾ. 
೧೧-೧೪೭). ೪. ಆಚರಿಸು; ನಡೆದುಕೊ; ವ್ಯವಹರಿಸು: ಮುಂ 
ಪೂಣ್ಣ ನನ್ನಿಗೆ ಬನ್ನಂ ಬರಲೀಯದಾರ್ತೆಸಿಗಿದೀ ವಿಖ್ಯಾತಿ ಯುಂ 
ಕೀರ್ತಿಯುಂ ಮುಗಿಲಂ ಮುಟ್ಟದುದಲ್ತೆ (ಪಂಪಭಾ. ೧-೮೧); ತಪದೊಳೆ 
ಸಗಿದಂ ಸೂರ್ಯಮಿತ್ರ ಬ್ರತೀಂದ್ರೆಂ (ಸುಕುಮಾ. ೪-೧೭) ; ಕೈಕೊಂಡೆಸ 
ಗುಗೆ ತಾಂ ಬಚಿಿಕಮೈದಣುವುತ ತತಿಯಂ (ಧರ್ಮಾಮೃ. ೧೧೭೯); ಈ 
ಸರಿ ಜೀವಭಾವದೊಳೆಸಗುವರು ನೀವ್‌ ಪಶುಗಳು (ಕುವ್ಯಾಕ- ೬-೩೦). 
೫. (ರಥವನ್ನು) ನಡೆಸು : ಹಂದೆ ಕಡಂಗಿ ತೇರನೆಸಗೆಂಬವನಂಬಿಗಂ 
(ಪಂಪಭಾ. ೧೨-೯೪) ; ತಾನಾತನ ರಥಮನೆಸಗಿ ಧರ್ಮಜನನುಜನ ನೆವ 
ದಿ:ದೆಮರಸುಗೆಯ್ವಂ ಕೃಷ್ಣಂ (ಗದಾಯು. ೩-೪೨); ದಾರುಕನು ನಿಜರಥವ 
ನೆಸಗಲು (ಕುವ್ಯಾದ್ರೋ- ೧೧-೪). ೬. (ಗಾಳಿ) ಬೀಸು: ತಣ್ಣೆರಲೆಸಗೆ | 
ಕುಸುಮವರ್ಷಂ ದೊರೆಕೊಳೆ (ಅಜಿಪು. ೭-೩) ; ಸುರದುಂದುಭಿ ಮೊಲಗೆ | 
ತೆಂಕಣೆಲರೆಸಗೆ (ಧರ್ಮಾಮೃ. ೪-೨೬೧) ; ಎಸಗುವೆಲರಿನೊಡೆದೊಸರ್ವ 
ಪೊಸವಣ್ಣ ಪಸರದಿಂ (ಕಬ್ಬಳಾ. ೩೦). ೭, ಉದ್ಯೋಗಿಸು; ಯತ್ನಿಸು: 


15 


[25 


30 


ಆ 
ಆ. 


45 


೧೧೧೧ 


ಗೆ 
t 
ಗ 


ಎಸರ್‌ 


ಸುಲಾಗಾಳಿಗೆ ಸು ಯೆ ನೆಗೆದು ಪಾಟುವ ತಣಗೆಲೆಯ ತುಜುಗಲಂ ಕಿಜು 
ವಳ್ಳಿವಿಂಡೆಂದು ಕೊಜಂಡುಗಳಂ ಮಡು ಮಿಡಿವಿಲ್ಲೊಳಿಸಲೆಸಗಿ ಮಣು 
ಗುವ ತುಣುಗಾವ ಕಿಜುಕುಳದ ಕೆಳೆಯರುಮಂ ನೋಡುತ್ತುಂ (ಕಬ್ಬಕಾ. 
೨೩೪). ೮, ಹೊರಸೂಸು; ಚೆಲ್ಲು; ಪ್ರಕಟವಾಗು : ಕುಸುಮದಲ್ಲಿ 
ವಾಸನೆ ಇದ್ದಡೇನು ಆದು ಎಸೆಯದನ್ನ ಕ್ಕ ಕುಶಲದಲ್ಲಿ' ರಸಿಕರಿದ್ದಡೇನು 
ಅದು ಎಸಗದನ್ನಕ್ಕೆ (ಮೋಳಿಮಾ. ೧೧೭-೪೬೦). ೯. ರಚಿಸು: ಸುಧಾ 
ವೃಷ್ಠ್ಟಿಯನೆಸಪ ಮಹಾಯಂತ್ರಯಷ್ಟಿವ್ರಜಂ . (ಕುಸುಮಾ. ೧-೧೦೧) ; 
ವೀರಣಯ್ಯನ ಬೆಸನೊಳೆಸಗುವೆನು ನಂಬಿಯೆ ಸುಚಾರಿತ್ರವೀ 'ಕಾವ್ಯವ 
(ಸೌಂದಪ. ೧-೧೩). 
ಎಸಗಿಕಟ್ಟು - ಬಿಗಿದು ಕಟ್ಟು: ಹಸಿವಾದಡುಂಬುದುಬ್ಬಸಬಂದ 

ಕೋಡುವದು ಪಸರಿಸುತ ಸಿರಿಯ ಮೆಆ್‌ಯುವ ಕುದುರೆಯನೆಸಗಿ 
ಕಟ್ಟಿಂದ (ಸರ್ವಜ್ಞ. ೭೫೩). [?) 

ಎಸಗ್ಕು (ನಾ). ೧. ಕೆಲಸ; ಉದ್ಯೋಗ: -ತ ವಕಿಗನ. ಬಲಹೆಗಲು 
ಕಣ್ಣು ಹುಬ್ಬುಗಳೆ, ಕುಣಿಕುಣಿದು ಹಾರದಿರಿ; ನಿಮ್ಮೆಸಗು ಬೇಡ (ವಗಡ. 
೫೯-೧೬). ೨. ಬೀಸುವಿಕೆ: ಆ ಗಾಳಿ ವೆಸ (ಪಾಠಾಂ. ರ] ಗಿಸಿಂದಮೆ 
ಪೋಗಿ ಪರಿಶ್ರಮವಶಾತುರಂ ವಸುದೇವಂ (ಅರ್ಧನೇ. ೫-೯೯). 

4 ಎಸಗೂ] 
ಎಸೆಗೆ "ಎಸುಗೆ' ನೋ. 
ಎಸಡಿ "ಎಸಡ್ಕು' ನೋ. 


20| ಎಸಡ್ಕು, ಎಸಡಿ (ನಾ).:೧. ನಳ್ಳಿ; ಕರ್ಕಟಕ: *ಪಂಕವಾಸಃ 


~-ಎಸ(ಡು)ಡಿ” (ಓಷಧಿ. ೯೨); ಕೆಪ್ಪೆಗಳುಮೆಸಡುಗಳುಮಿಲಿಗಳು 
ಮೊಂತಿಗಳುಂ ಮೊದಲಾಗೊಡೆಯ ಜೀವರಾಶಿಗಳಂ (ವಡ್ಡಾರಾ.೧೪೦-೪); 
ನೀರೊಳಗೆಸಡಿ [ಪಾ ಕಾಂ. ಸೆದಿ]ರ್ಕುಂ ಮಾನಿರ್ಕುಂ ಕಪ್ಪೆಯಿರ್ಕು 
ಮಿರ್ಪರೆ ಗಂಡರ್‌ (ಗದಾಯು. ೭-೬). ೨. ಅಮೆ; ಕೂರ್ಮ: 
ಮಾನಾದನೆಸಡುಮಾದಂ, ಮಾನವೆಕೇಸರಿಯುಮಾಗಿ ಪಂದಿಯುಮಾದಂ 
(ಸಮಪ. ೮-೧೩೬). ಎಸಡಿ: ೧. *ಕುಳೀರಃ, ಕರ್ಕಟಕ - ಈ ೨ 
ಎಸಡಿ?(ಹಲಾಯು. ೧೦೮-೩೬); ಪಿರಿದುಂ ಲಂಪಟನಪ್ಪೊಂದು ಬಕೆಂ..« 
ಬಂದೆಸಡಿಯಂ ತಿಂಬೆನೆಂದು ಕೊಂಡೊಯ್ಯುತ್ತುಮಿರಲಾಯೆಸಡಿ ತನ್ನ 
ಗೋಣನಿಜಕಿಂಕಿ ಕೊಂದುದು (ಪಂಚತಂ. ೮೬-೧); ತನ್ನನಾ ಶುಂಡಾಲಂ 
ಮೆಟ್ಟಿ ಸತ್ತೆಸಡಿಯಾಗಿ ಪುಟ್ಟಿ ಆ ಶುಂಡಾಲಂ ಸತ್ತು ಕಾಗೆಯಾಗಿ ತನ್ನ್ನಂ 
ತಿನೆ ಸತ್ತೆಸಡಿ ಕುಕ್ಕುಟನಾಯ್ತು (ಪಂರಾಮಾ. ೧೫-೩೭ ವ). ಪಿ, ಮಾನಾಗಿ 
ಯುಮೆಸಡಿಯಾಗಿಯೇನಾಗಿರೆಯಂಂ (ಶಮದ. ೬೯ ಪ್ರಯೋ). 
[ದೇ.॥ ತೆಲು. ಎಂಡ್ರಿ; ಕೋಲಾ. ಎಂಡೆ, ಎಂದೆ; ನಾಯ್ಕಿ. ಎಂಡೆ; 

ಪರ್ಜಿ. ಇರ್ಡಿ ; ಗೊಂಡಿ. ಟೀ] 

ಎಸಡ್ಕು (ನಾ). ಕರ್ಕಾಟಕ ಶೃಂಗಿ ಎಂಬ ಮೂಲಿಕೆ : ಎಸಡಿನ 
ಪಾಲಂ ದುಗ್ಧಾಜ್ಮಸಮನ್ವಿತಮಟ್ಟು ತೊಡೆಯೆ ಪಲ್ಲಿಂಬುದನೋಡಿಸುಗುಂ 
(ಲೋಕೋಪ. ೯-೩೧). [2] 

ಎಸರ್‌, ಎಸರ್ಕು (ನಾ). ೧. ಅಡಿಗೆಗಾಗಿ ಕುದಿಯಲಿಟ್ಟ ನೀರು; 
ಕುದಿನೀರು: ಒಲೆಯ ಕಿಚ್ಚಿನ ಮೃದ್ಭಾಜನದೆಸರ ನೀರ ಬಾಣಸಿಗರುರಿಪುವ 
ಗಾಳಿಯ ಸಂಯೋಗದೊಳ್‌ ಚೈತನ್ಯಮದೆ ಕೆ ಪುಟ್ಟದು (ಶಾಂತಿಪು. 
೮-೧೩೭ ವ); ಎಸರನಿಡುವಕ್ಕಿ ಗರ್ಚುವ ಬೆಸನಂ... ಬೆಸನಲ್ಲದೆ ಮತ್ಸ್ಯನ 
ಬಾಣಸಿಗಂಗಾರಿತ್ತರೆಲವೊ ನಿನಗೀ ಬೆಸನಂ (ಗದಾಯು. ೭-೩೭) ; ಅಕ್ಕಿಯ 
ನಿಂಬಾಗಿ ಮೂಜು ಸೂಟ್‌ ಕರ್ಚಿ ಪೊಯ್ದೊಡೆ [ಕುದಿವೆ]ಸರೊಳುತ್ತಮ 
ಮಕ್ಕುಂ (ಲೋಕೊ ಪ. ೮-೨); ನದನದ್ಮುದ್ಭೂತ ವಾರಿ ಪ್ರಸರಮೆಸರ 
ನೀರಂದದಿಂ ಕಾಯ್ದುದು (ಸುಕುಮಾ. ೪೧-೧೩) ; ನೀರಜಲಿಂ ಸರಸ್ತಟಾ 
ಕದ ಶಫರಾಳಿ ಕುತ್ತೆಸರ ಮಾನವೊಲಿರ್ದುದು (ಚಂದ್ರಫ. ೯-೭೯). 


ಎಸರಿಡು 


ಎಸೆರ್ಕು : ೧. ಒಲೆಗೆ ಬೆಂಕಿಹತ್ತಿಸಿ ಎಸರು ಇಟ್ಟು ಹೊರಗೆ ಬಂದಳು | 
(ಮುತ್ತೈದೆ. ೨೫). ೨. ನೀರಿನ ಕುದಿತ: ಒಲೆಯ ಮೇಲಿನ ನೀರು | 
ಇನ್ನೂ ಸರು ಬಂದಿಲ್ಲ (ರೂಢಿ). ೩. ಸಾರು; ಪಲ್ಯದ ರಸ: ಆನಾವ 
ಸೂಸ್ಸ್ಪ ಕಾಯ್ಗಳನುಕ್ಕರಿಸಿದೆಸರುಮಂ ಬಸಿದು ದೇಜಕಿಬೇಜಕೊಲೆಗೆತ್ತಿ | 


ಸನಿಯನಜದು (ಸೂಪಾ. ೨-೪೬). "ಉಪ್ಸೆಸರ್‌' ಪರಾ. ೪. ಹಸಿಯ | 8 


ನಸ್ತು ಗಳನ್ನು ಹಿಂಡಿ ತೆಗೆದ ರಸ ೫ನ ಬೇಯಿಸಿ ತೆಗೆದ] 
ಕಷಾಯ, ಸಾರ, --ರಸ್ಕೆ ತಿಳಿ: ಆಜಿದೋಗರದೊಳಿಕ್ಸಿ ಪಲ 
ಭಾಗೆಯಂ ಮುದದಿಂಡೆ ಮಾಡಿಯೊಂದಕ್ಕು ಪ್ರನಲ್ಲಿಯೆಸಕೊಂದಕ್ಕೆ | 
ಹುಳಿಹಿಂಡಿ. .. ಒಂದಕ್ಕೆ ಮಾಗುಳಿ ಯೆಸರು ಬೆಲ್ಲವತ್ತದ ಕಾಯಿ ಮೊದ | 
ಲಾದೆ ಕಾಯರಸಗಳನಿಕ್ಕಿ ಕಟ್ಟಿಶನಮಂ ಮಾಳ್ಬುದು (ಸೂಪಶಾ. ೩-೨೧). | 10 
೫. ತೇವ: ಬಿಸಲಿಗೆ ಬಾಯಾಗ ಎಸರಿರಲಿಲ್ಲ ಜನಕೆ ಕೂಸು ಸಿದ್ಧನು 
ನೀರಿಗೆ ಬಾಯಿ ತೆರೆದಿಲ್ಲ ಅಸಮ ಮಲ್ಲೇಶನ ನೆನೆಯೂತ (ಸಿದ್ಧಪು. ೫-೩೭). | 
[ದೇ. ॥ ತಮಿ. ಎಶರ್‌; ತೆಲು. ಎಸರು; ಕೋಲಾ, ನಾಯ್ಕಿ. 

ನಿಸರ್‌; ಕುಣ. ಏಜು] 

ಎಸರಿಡು (ಕ್ರಿ). ಅಡಿಗೆಗಾಗಿ ಒಲೆಯ ಮೇಲೆ ನೀರನ್ನು ಕುದಿಯ |15 
ಬಿಡು; ಕುದಿಯಲು ಒಲೆಯ ಮೇಲೆ ನೀರಿಡು: ಅನ್ನಕ್ಕೆ ಎಸರಿಟ್ಟಿ 
(ನುಸಕೂ. ೪೦); ಚಹಾಕ್ಕೆ ಎಸರಿಡಲೆಂದು ತಾನೇ ಸ್ವವ್‌'ಹಚ್ಚಿ (ವಾತ್ಸಲ್ಯ. 
೩೫೪) ; ಎಸರಿಡಲು ಬೆಂಕಿಹೊತ್ತಿ ಸಲೇ (ಚಂದ್ರಸ. ೨೧-೧೬). 

[ಎಸರ್ಕು (೮. ಎಸರ್‌) + ಇಡ್ಳು] 

ಎಸರು, (ಕ್ರಿ). ಕುದಿ; ತಳಮಳಿಸು: ಉಗೆಯಿಲ್ಲ ನಗೆಯಿಲ್ಲ ಹೊಗೆ|20 
ಯಿಲ್ಲದೀ ನೀರು ಬಿಸಿಲುಗುದುರೆಯ ಹಾಗೆ ಎಸರುತಿಹುದು (ಅರಳು. | 
೩೪೪-೮). [ಆ ಎಸರ್‌] i 

ನಸೆರ್ಕು "ಎಸರ್‌' ನೋ. | 

ಎಸಕೆತ್ತು (ಕ್ರಿ). ಕುದಿನೀರು ಚೆಲ್ಲು (?): ಮೊನೆಯಲ್ಲಿ ಹೊಮ್ಮಗಳ್ತು | 
ಹುಟ್ಟ ಹೆತ್ತೆಯ ತಿಂದು ತಾಯಿಗೆ ಎಸರೆತ್ತುತೈದಾಳೆ ಅವಳ ಕೊಲ್ಲುವ ; 25 
ಧೀರರನಿನ್ನಾರನು ಕಾಣೆ (ಅಜಕಮಾ. ೨೬-೬೧). [ಎಸರ್‌ - ಎತ್ತು] 

ಎಸರ್ಗೊಳ್‌ (ಕ್ರಿ). ಕುದಿಯುವುದಕ್ಕೆ ಮೊದಲಾಗು; ಮರಳುವಂತೆ 
ಕಾಯು : ಸಮಸಂದೌರ್ವಾನಳಂ ಪರ್ಬಿದವೊಲುದಧಿ ಕಾಯ್ದುರ್ಕೆಸ 
ರ್ಗೊಂಡುದು. ,. ಏಂತೀವ್ರಮೋ ಗ್ರೀಷ್ಮತಾಪಂ (ಕುಸುಮಾ. ೮-೧೧೯). 

[ಎಸರ್‌ + ಕೊಳ್ಳ) 

ಎಸಮರ್ಮುಚ್ಚೆ (ನಾ). ಎಸರಿನ ಪಾತ್ರೆಯ ಮುಚ್ಚಳ; ಮಣ್ಣಿನ 
ಶ್ರಾವೆ: “ಎಸರ್ಮುಚ್ಚೆಯಪಿಧಾನಮದುದಂಚನಮೆನಿಕ್ಕು? (ಮಂಗರಾ. 
೬೨-೨೩) ; ಕುಲನಗೌಘಂ ನುರ್ಗಿದತ್ತಾನೆ ಮೆಟ್ಟದೆಸರ್ಮುಚ್ಚೆವೊಲಾಗಿ 
ಕೂರ್ಮುನೊಡೆದಂ. .. ಖಳನೃಪಾಲಾಕ್ಟೌಹಿಣೀ ಭಾರದಿಂ (ಜಗವಿ. 
೧-೩೦). [ಎಸರ್‌ + ಮುಚ್ಚೈ) 35 

ಎಸನಂತೆ (ನಾ). ಕೀರ್ತಿಶಾಲಿ; ಯಶವಂತ: ಏನೆಸವನ್ತನೊ ಪುಣ್ಕ 
ವಂತನೊ (ಎಇ. 2012, ೨೨೦-೨೫; 1097). [€ ಯಶೋವಂತ] 

ಎಸವು (ಕ್ರಿ). ಉಬ್ಬು; ದೊಡ್ಡ ದಾಗು: ಬಸಿನ ನಿಡುಗೇಶಗಳ ರವಕೆಯ 
ನೆಸನಿ [ಜಾಕಾಂ. ನೊಸವಿ] ಹೊಮ್ಮಿದ ಮೊಲೆಯ ತಂಗಲವಸನದೊಳು 
ಕುಂಬೆಸೆವೆ ಜಘನದ ಪೊಳೆನ ಕಿರುದೊಡೆಯ (ಅಂಬಿಕಾ. ೮-೨೭). 

[?. / ತೆಲು. ಎಸಗು, ಎಸವು] 

ಎಸೆಹ ? (ನಾ). ಸವಿ (?) : ವಿಷದಲ್ಲಿ ತಪಿಸುತಾ ವಸುಧಿಯೊಳಗಿರುತಿರೆ 
ನಸುಜೇನಸುತನೆಂಬೊ ರೆಸದಾಳಿಕಬ್ಬು ಕೂಲಿಗೆ ಎಸಹ ಮೆದ್ದಂತೆ ಕಾಣೊ 
ಅಸುರಾರಿ ನಿನ್ನ ನಾಮಸುಧೆಯ ಕುಡಿಸಿ (ನಿಸ್ತೋಸು. ೪೫-೫) ; “ತೃಪ್ತಿ 
ಯಾಗುವಂತೆ” (ವಿಸ್ತೋಸು. ಅಡಿಟ). [ಆ ಎಸೆ?] 45 

ನಿಸೆಳ್‌ "ಎಸಟ್‌? ನೋ. 


30 


೧೧೧೨ 


ಸಲ್‌ 


| ಎಸಳ್ಕು "ಎಸರ್ಟ`' ನೋ. 


ಎಸಳ್ಕು (ನಾ). ಗದ ಕೈ : ಬೀಗದ ಎಸಳು ಹಲವಾದಡೇನು ಒಂದು 
ದ್ವಾರದಲ್ಲಿ ಅಡ? ಓತಂತೆ ಇಪ್ಪ ತೆಅ ನೀನಾಗಿ (ಶಿವನುಂ. ೨೫) ; ಆವಾವ 
ಸ್ಥಲಂಗಳನಾದಂ ಸ ನಡವಲ್ಲಿ ಘಟವೇ ಬೀಗವಾಗಿ ಎಸಳೇ ಆತ್ಮವಾಗಿ 
ಅಜಕಿವೇ ಕೈಯಾ (ಮೋಳಿ ಮಾ. ೯-೩೦); ಬೀಗದ ಎಸಳು ಎಲ್ಲಿದೆ, 
ಬೇಗಳೊಡು (6:8). [?] 

ಎಸಳುಗಣ್‌ "ಎನಬ್ಲಣ್‌' ನೋ. 

ಎಸಳುಗಣೆ "ಎಸಬ್ಬಣೆ' ನೋ. 


ಎಸಳುಗಣ್ಣು "ಎ:.ಟ್ಲಿರ್ಣ' ನೋ. 
ಎಸಳೆ (ನಾ). ಒಯು ಜಾತಿಯ ಮರ: ಅರಳಿ ಕಡವೊಡವು ತಂಡಸಿ 
ಯರನೆಲ್ಲಿ ಬಿರ್ದಿ` ಪತಂಗಂ... ತೇಗು ಪನೆ ಕಮ್ಮರಮೆಸಳೆಯೆನಿಪ್ಪು 


ವಿರ್ಪುವಾ ಪೆರ್ಗಾ ಡೊಳ್‌ (ರಾಜಶೇ. ೫-೫೮). 
ಎಸಳ್ಗಣ್‌ "ಎಸಲ್ಲಣ್‌' ನೋ. 
ಎಸಳ್ನಣೆ, ಎಸಳು:`ಣೆ (ನಾ). ಹೂವಿನ ಬಾಣ; ಹೂಗಣೆ : ಅವನ 
ಸಾಂದರ್ಯಮು: ನನಾ ಧನಳಸರಸಿಜೇಕ್ಷಣೆ ಕಂಡುಯೆಸಳ್ಗಣೆಗೆ ಗುಜ 
ಯಾಗಲು (ಕಾರಕ. ೧೩-೨೫). ಎಸಳುಗಣೆ : ಮಾನಿನಿಯ ಕಾಣುತೆಸ 
ಳುಗಣೆಗೀಡಾಗಿ (ನಿಂದು. ೧೨-೩೯). 
[ನಿಸಳ್‌ (ಆ ಎಸ್‌) + ಕಣೆ] 
ಎಸಳ್ಗಣ್ಣು "ಎಸಲ್ಸ್ನಣ್ಣ' ನೋ. 
ಎಸಳ್ವಾಪೆ'(ನಾ). ಹೂವಿನ ದಳಗಳಿಂದ ಮಾಡಿದ ಚಾಪೆ: 
ಳ್ಹಂತ್ರಂ, ವಿಸಳಾ ಫೆ (ಶಬ್ದಾನು. ೭೩ ಪ್ರಯೋ). 
[ಎಸಳ್‌ (ನ ಎಸಲು) + ಚಾಪೆ] 
ಎಸಳ್ನೊಂಗಲ್‌ ನಾ). ಹೊವಿನ ಗೊಂಚಲು: ನೂತನ ಚಂಪಕ 
ದೆಸಳ್ಡೊಂಗಲೊ..ಸರ್ವಿಡಿದಾ ಕೆಂಗಣ್ವಕ್ಕಿಯ ಸರಮೆಂಬ ಪೊಸಗಂಟಿಯ 
ನಲುಗಿಸೆ (ಜಯಃ. ೧-೫೦). [ಎಸಳ್‌ (೮ ಎಸ್‌) + ತೊಂಗಲ್‌' 
ಎಸಳ್ಳುಗುಡಿ (ನಾ. ಎಸಳಿನ ಆಕಾರದಲ್ಲಿರುವ ಬುಗುಡಿ: ಮೊಗವನೆಕೆ 
ಯಮೃತಗೊಳ್ಳ ಕಣ್ಣೊನ್ನಗಳವಳ್ಳಿಗಳುಣ್ಣ ಪೊಂಬಡಲಿಗೆಯ ತೆರೆಜಿಸ 
ಳ್ಬುಗುಡಿ ಮುತಿ.::ವಿಟ್ಟು ಸ್ಮರರಾಜಾ (ಜಿರಾಮಾ. ೮೦-೫೫). 
_ಎಸರ (ಆ. ಎಸಲ್‌) + ಬುಗುಡ್ಡಿ] 
ಎಸಳ್ವಲಿ (ನಾ). :ಸೊವನ್ನು ಸೂಸುವುದು: ಚಳೆಯಂಗೊಟ್ಟಿಂಗಣ 
ದೊಳ್‌ ಕಡೆಯ:ಗುಡುವಾ ಎಸಳ್ವಲಿಗೆದರ್ವ ಲಸದ್ಭಿತ್ತಿಗಳೊಳು ರಸ 
ಚಿತ್ರಾನಳಿಯಂ :ಿತ್ರಿಪ ಸಂತಸದ ಜನದ ಸಂದಣಿ . . . ಸೊಗಸಿದುದು 
(ಜಯಕಾ. ೮-೨) [ಎಸಳ್‌ (ಆ ಎಸ್‌) + ವಲ್ಮಿ) 
ಎಸಳ್ವಸೆ (ನಾ). ಗೂವಿನ ಹಸೆ; ಹೂವಿನ ದಳ ಗಳ ಹಾಸಿಗೆ: 
ಳಾಂತಕ್ಕೆ.., ಎಸಳ್ವಸೆ ಆಮಳ್ಜಂತ್ರಂ (ಶಮದ. ೪೩ ಪ್ರಯೋ). 
[ಎಸಳ್‌ (ಆ ಎಸ್‌) + ಪಸೆ] 
ಎಸೇಖ್‌, ಎಸಳ್‌, ಎಸಳ್ಳು (ನಾ). ೧. ಹೊವಿನ ದಳ, — ಕೇಕು, 


[ಆ. ಯಸಗಳೆ?] 


ಅಮ 


ಪತ್ರ, ಎ ಪಕಳೆ: ಅಟಾಂತಕ್ಕೆ- ಅಗಲ್ಲಿಳ್‌, ಎಸಲ್ಗಳ್‌ 
( ಶಮದ. ೪೨ ಸ್ರ:ೋ) ; ಫೊಸಗಂಪಂ ಪುದಿದೊಪ್ಪಿ ತೋಣವೆಸಲ್ಸಳ್‌ 


ಮೂವತ್ತೆರಲ' ಚೆಲ್ವನಪ್ಪೆಸಟಕೋರೋಂದಣ ಮೇಲೆ ಲೀಲೆ ಮಿಗೆ 
ಮೂವತ್ತಿರ್ವರೊ:ರಂತೆ ನರ್ತಿಸೆ (ಆದಿಪು. ೭-೫೩); ಉಡಮೊಗಮೆಂಬ 
ತಾವರೆಯ ನೀಳ್ದೆ:-ಆಕೊಳ್‌ ಮಲಅದುಂಬಿ ಪಾಯ್ದೊಡಂಬಡನೊಳಕೊಂಡು 
(ಪಂಪಭಾ. ೪-೭೮. ; ನೆಯ್ದಲೆಸಚಿಕಿವಜ ಪೋಲ್ವೆಯ ನೆಯ್ದೆಲೆ ದಲ್‌ ಪಡೆ 
ದುವಿಲ್ಲ ಕಾವ್ಯಾ”. ೫೩೨) ; ನೆಜಕಿ ನೂಜಕಿಸಆಂ ಪಡೆವಂತಿರೆ ಪದ್ಮಿನಿ 
ತಾಂ ಪಡೆದಳ್‌ -'೦ಧಾರಿ ನೂರ್ವರೆಂ ನಂದನರಂ (ಅರ್ಧನೇ. ೪-೧೦೬); 


ಅರೆಬಿರಿದ ಪೊಸ ಎಸಟ್ಮಕ್ಕಳನ್‌ ಬಡಿದು (ಅಶ್ವತ್ಥಾ. ೪-೧೫೯). 


ಎಸೆಟ್ಲಿಣ್‌ 


ಎಸಳ್‌ : ೧. ಕಿಸಲಯದೆಸಳ ಮಾಣಿಕ್ಯದ ಸಿಂಪಿಂ ಫಳರಸದ ಪಾಲ 
ನೆಲದು (ಗಿರಿಕ. ೨-೬೧ವ); ಪದಾಂಭೋರುಹದೆಸಳ್‌ ಸಡಿಲದೆ 
(ನಂದಿಮಾ. ೮-೧೦). ಎಸೆಳ್ಗೆ : ೧. ಎಸಳು ಮೊನೆ ಮೇಲಾಗಿ ತಾವರೆ 
ಮುಸುಕುತಿರೆ (ಕುವ್ಯಾ ನಿ. ೧೧-೬೭); ಎಸಳುಗಳೊಡೆಯದಚ್ಚಸಿಯ 
ಮಲ್ಲಿಗೆಯಿಂದ (ಅಂಜಶ. ೨-೯೦). ೨. ವಿಭಾಗ; ಹೋಳು; ಕವಲು; 
ಸೀಳು : ಬದನೆಯೆಳೆವದದ ಕಾಯ್ಗಳನು ನಾಲ್ಕೆಸಳಾಗಿ ಕುಯಿದು ತುಪ್ಪ 
ದೊಳಗುಕ್ಕರಸಿಯವು ಹಿಸಿಯದಂದದಿ ಹಿಕ್ಕಿ (ಸೂಪಶಾ. ೪-೯); ನರ್ಮದಾ 
ನದಿಯ ಎರಡು ಎಸಳುಗಳ ನಡುವಿನ ಭೂಮಿಯಲ್ಲಿ ಕಬೀರಬುಡ ಎಂಬ 
ಹೆಸರಿನ ಆಲದಮರವುಂಟು (ಮುಂ ಬಯಿ. ೪-೨೯೩); ದೊಡ್ಡವರಿಗೆ 
ಒಂದೊಂದು ಎಸಳು ಹೊಗೆಸೊಪ್ಪು (ರಕ್ತರೂ. ೨೮). ೩. ಪದರ; 
ಹಾಳೆ; ಪಟಲ: ಎಸಳು ಎಸಳಾಗಿ ಬಿಡಿಸು (ರೂಢಿ). ೪. ಕಿವಿಯಾ 
ಭರಣ : (ಸ್ಕಾಂಡರ್‌). 

ಎಸಳಾಗು - ಸೀಳಾಗು; ಭಾಗವಾಗು : ಶರಾವತಿ ಈ ಜಿಲ್ಲೆಯೊಳಗೆ 
ಸೇರಿದ ಬಳಿಕ ನಾಲ್ಕು ಯೆಸಳಾಗಿ ಸಹ್ಮಾದ್ರಿಯ ಮೇಲಿಂದ... ತಡಸ 
ಲಾಗಿ ಬೀಳುತ್ತದೆ (ಕಛಾಗೆ. ೧೨). 

(ದೇ. ॥ ತಮಿ. ಇದಯ್‌, ಅದರ್‌; ಮಲ. ಇದಳ್‌; ತುಳು. 
ಎಸಳ್‌] 
ಎಸಬ್ಸಣ್‌, ಎಸಳುಗಣ್‌, ಎಸಳುಗಣ್ಣು, ಎಸಳ್ಗಣ್‌, ಎಸಳ್ಗಣ್ಣು 
(ನಾ). ಎಸಳಿನಂತೆ ನೀಳವಾದ ಕಣ್ಣು ; ಹೂವಿನ ದಳದಂತಹ 
ಕಣ್ಣು: ಒಂದೊಂದಅ ಸೌಂದರ್ಯಮನೊಂದೊಂದೀಕ್ಷಿಸಲೊಡರ್ಚಿ 
ನಾಸಿಕಮಡ್ಡಂಬಂದಂದಮನೀಕ್ಷಿಸಿ ಪೆಅನಿಂ[ದಂ]ದೀಕ್ಷಿಸು[ವು]ನವಳ 
ನಿಡಿಯೆಸಲ್ಗಣ್ಗಳ್‌ (ಕವಿರಾ. ೩-೨೩). ಎಸಳುಗಣ್‌ : ಎಸಳುಗಂಗಳ 
ತೊಳಗಿ ಬೆಳಗುವ ಮುಸುಡ ಕಾಂತಿಯ (ಕುವ್ಕ್ಯಾಆ. ೧೩-೧೩); ಹೊಳೆ 
ವೆಸಳುಗಂಗಳ ಬಳ್ಳಿಮಿಂಚನು ** * ಪಸರಿಸುತ ಬಂದು( ಸಾಳ್ವಭಾ. ೧೭-೨). 
ಎಸಳುಗಂಗಳ ದಿ ಟ್ಟ ಯ ಕೂರಿಟ್ಟಿಯ ಮಿಸುಪ ಸೆಳ್ಳುಗುರ ಸುರೆಗಿಯ 
» « ..ಕುಸುಮಶರನ ಪಡೆಯಂತೆ (ಕಂನವಿ. ೨೪-೮). ಎಸಳುಗಣ್ಣು : 
ಕನ್ನೈದಿಲುಗಳೆಸಳುಗಣ್ಣಕಾಂತಿಯಿಂದುನ್ನತವಹ ಮಿಂಚುಗಣ್ಣ... 
ಹೆಜ್ಜುಗಳ್ಳೆ ದಿತೊಗ್ಗಿನಲಿ (ಕಂ ನವಿ. ೯-೮೨). ಎಸಳ್ಳೆಣ್‌ : ಎಸಳ್ಗ 
ಹ್ಹಾಡಿದೊಡೆವೆಯಿನಿತಲುಗಿದೊಡುಸಿರ್ಪೊಯ್ದೊಡೆಯು ಲುಕಿದೊಡಧರಂ 
ಮೆಯ್ನಸು ಮಿಡುಕಿದೊಡೆ ದಿಟದ ಮಾನಿಸೆಯೆಂದೇ ಬಗೆದಂಗಭವಂ 
(ಜಯಕಾ. ೪-೨೨) ; ಎಸಳ್ಗಹ್ಕೊಳುತ್ಪಲವನುಗುರ್ಗಳೊಳ್‌ ಕೇತಕಿಯ 
ನೊಸೆದಿರಿಸಿಕೊಂಡು (ಜೈ ಮಿಭಾ. ೬-೧೬). ಎಸಳ್ಗೆಣ್ಣು : ಸಂವಾದಿಸಿಯೆ 
ಕನ್ನೆಯರೊಲಿದು ಶಪಥಗಳ ತಳೆದರು ಕನ್ನೈದಿಲೆಸಳ್ಗಣ್ಣವರು 
(ಜೀವಂಸಾಂ. ೧೨-೧೫) ; ಚೆಲ್ಲೆಗಣ್ಣವರರಳ್ಳಣ್ಣವರ್‌ ನಿಡಿಗಣ್ಣ ಹುಲ್ಲೆ 
ಗಣ್ಣಿವರೆಸಳ್ಳಣ್ಣ ಲಲ್ಲೆಗಣ್ಣವರ್‌ ನಗೆನೋಟದ ತೋರ ಧಮ್ಮಿಲ್ಲೆಯರೆಯ್ದಿ 
ತೊಗ್ಗಿನಲಿ (ಮೋಹತ. ೨೪-೧೨). [ಎಸ್‌ + ಕರ] 
ಎಸಬ್ಮಸಗು (ಕ್ರಿ). (ಹೂವಿನ ದಳದ ಹಾಗೆ) ಕೆದರು; ಉಬ್ಬು; ಪೊಸ 
ವಿಸಿಲೊಳ್‌ ಮುಗುಳ್ಗಳ್‌ ಸಿಡಿಲ್ದುಸಿರ್ವಂತೆಸಟ್ಮಸಗಿ ಮುಗುಳ್ನಗೆ ನಕ್ಕು 
ತೋಜಕೆ ಮದಾಳಿಗಳ್‌ (ಕಾವ್ಯಾವ.೯೧೭); ಎಸಬ್ಮಿಸಗಿದಲರ ಗೊಂಚಲ್ಲಳಿ 
ನಿಳಿಪ ಚಂಚರೀಕ ಸಂಚಯದಂತೆ (ಅನಂಪು. ೨-೩೪ ವ). 

[ವಸಟಕ್‌ + ಮಸಗು] 

ಎಸಬಕ್ಮಿಸುಗು (ಕ್ರಿ). ೧. ದಳ ಅಲುಗಾಡಿಸು, ಅಲ್ಲಾಡಿಸು: 
ಎಲರಲೆಪಿಂದೆಸಟ್ಮಿಸುಪ ನೆಯ್ದಿಲನೋಪಳೆಗೆತ್ತು (ಅನ ಂಪು. ೭-೭೧). 
೨. ಹೊಳೆ; ಪ್ರಕಾಶಿಸು: ಪಸುಳೆವಿಸಿಲ ಮಸಕದಿನೆಸಲಕ್ಮಿಸುಪ ಪೊಸ 
ದಾವರೆಯ ಪಸೆಯೊಳಸದಳಮೆಸೆವ ಸರಸತಿಯಡಿದಳಿರ್ಗೆ (ಕಬ್ಬಿಕಾ. 


೩೪೯). [ಎಸಬ + ಮಿಸುಗ್ಗು] 


ಗಿಗಿಗಿ೩ 


ಎಸುಗೆ 


ಎಸೆಬ್ಬಿಳಿಸು (ಕ್ರಿ). ಎಸಳಿನ ಆಕಾರದಲ್ಲಿ ರಂಗೋಲೆ ಬಳಿ (?): 


ಘುಸ್ಭಣರೆಸಗಳಿಂದೆ ಚಳಿಯಂಗುಡುವಂತರುಣಾಬ್ಜಪತ್ರದಿಂದೆಸಟ್ಚಳಿ 
ಪಂತೆ ಬರ್ಪಮರರಾಜವಧೂಜನ (ಅನಂಪು. ೧೦-೩೫). 
[ಎಸ್‌ + ಬಳಿಸು] ' 


ಎಸಲಟ್ವೀಟಿಕಿ (ನಾ). ದಳದ ಅಂಚು ಅಥವಾ ರೇಕಿನ ಜಾಡು : ನಲವಿಂ 


ಪೊರಳ್ಳು ನೀಳ್ದೆಆಗಿದ ಕೀಟೇೆಸಲ್ವಲಿಕಿಯನೊಯ್ಯ ನೆ ಜಾಜ್‌ ಪರಾಗಪುಂಜ 
ದೊಳ್‌ ಪರಿವಡಿಸಿತ್ತು ಭೃಂಗಶಿಶು ನೀರಜದೊಳ್‌ ನಿಜಪಾಂಸು ಕೇಳಿಯಂ 
(ಚಂದ್ರಪು. ೭-೬೦). [ನಿಸಮ್‌ + ಬಲಟ್ಕಾ] 


ಎಸೇಖ್ವಾಸು (ನಾ). ಹೂವಿನ ದಳಗಳಿಂದ ಮಾಡಿದ ಹಾಸಿಗೆ: 


ಕಟಲ್ಲ ಪದ್ಮದಳಸಂಕುಳದಿಂದೆಸಲ್ವೂಸನೊತ್ತಿ (ಅನಂಪು. ೭-೬೧). 
[ವಸ್‌ + ಪಾಸ್ಕು] 


ಎಸಲಸ್ಟೊಕೆ (ನಾ). ಹೊವಿನ ಪದರ, ರಾಶಿ: ತಳ್ತಿಸಟಸ್ವೊರೆಯೊಳ 


ಡಂಗಿ ನುಣ್ಣರದಿನಾಣತಿಮಾಡಿದುದುನ್ಮದಾಳಿ ತಾವರೆಯೊಳಗಿರ್ದ್ಧ 
ಲಕ್ಷ್ಮಿಯ ಮನಂಬಡೆವೆಕ್ಕಲಗಾಣನೆಂಬಿನಂ (ಮಲ್ಲಿ. ೬-೯೮) ; ಉರದಿಂ 
ಬರಿಯಿಂದಗ್ರಂಬರೆಗಂ ಕೆಂಪೆಸೆಯೆ ನೀಳ್ವ ನಖರೇಖೆಯೆಸಟಕ್ವೊರೆಯೆನಿಸಿ 
ಪದ್ಮಕುಟ್ಮಲದಿರವಂ ಪರಿಭವಿಸಿತೀಕೆಯುತ್ತು ಚಯುಗಳಂ (ಕಾ ವ್ಯ ಸಾ. 


೬೭೪). [ವಿಸ್‌ + ಪೊರ್ಕಿ] 


ಎಸಿಸು (ಕ್ರಿ). ಬಾಣಪ್ರಯೋಗ ಮಾಡಿಸು; ಬಾಣವನ್ನು ಎಸೆ 


ಯಿಸು: ತಡೆಯದೆ ರಾಯ ಚಿತ್ತೆ ಸು ನಿಮ್ಮವರನೆಮ್ಮೊಡನೆ ಸಿಂಗಾಡಿಯ 
ನಿದನು ಕುಡಿನೆರಲಿಂ ತೆಗೆಯಿಸಿ ಕೊಪ್ಪರಿಗೆಯೇಳ ತಡಹಾಯಲೆಸಿ [ಪಾಠಾಂ. 
ಸ] ಸಿ ತೋಜುವೆವು (ಕುರಾಸಾಂ. ೧೮-೬೫). [ಎಸ್ಸೆ * -ಇಸ್ಕು] 


ಎಸು, (ಕ್ರಿ). ಎಚ್ಚ, (ಭೂತಕೃ). ಬಾಣಪ್ರಯೋಗ ಮಾಡು; 


ಅಂಬನ್ನು ಎಸೆ: ಮತ್ತಿವಯಾ ಬಲದಿನಗಲ್ಹರನೆಚ್ಚಾ ಶ್ರಿಲೋಕಮಂ 
ಕಂತು ಬಸಕೆ ಬರಿಸುವನೆಂತುಂ (ಕ ವಿರಾ. ೩-೧೨೧); ತತ್ಸರದೂಷಣ 
ರ್ಕಳಂ ಕೊಂದೆಡೆ ಪೋಗಿ ಪೊಮ್ಮರೆಯನೆಚ್ಚಿಡೆ ತಪ್ಪದಿದಪ್ಪುದೆಂದು 
(ಪಂಪಭಾ. ೪-೧೯) ; ಬಿಡದೆಸುವ ಕಾಮ ಂಗೆ ಗುಆ್‌ಮಾಡಿರೀತನಂ 
(ನಂಬಿರ. ೧೫-೮೮) ; ಅಪರಭಾಗದಲಿ ನೀ ಬಂದೆಸು ಕುಮಾರನ ಕರದೆ 
ಕಾರ್ಮುಕವ (ಕುವ್ಯಾದ್ರೋ. ೬-೨೮) ಕ ಬ್ಬುವಿಲ್ಲ ಗೆ ಕಣೆದೊಟ್ಟು 
ಹೆಂಗಳನೆಸುವುಬ್ಬಸವೇಕೆಂದು ಕರೆದು (ಭರಚ. ೬-೪೫). 

ಎಚ್ತಾಡು- ಬಾಣ ಪ್ರಯೋಗ ಮಾಡು: ಗೆಲ್ಲತುಳ ಬಲದ 
ಮಲ್ಲನುಮೆಚ್ಚಾಡಿದ ಬಿಲ್ಲುಮಿರ್ದತ್ತು (ಶಾಂತಿಪು. ೨-೪೫) ; ಕಾಮನೆಚ್ಚಾ 
ಡುವ ಬಲ್ಸರಲ್ಲೆ ಗುಜಸಿಯಾಗಿ (ದಶಕು. ೯-೩೮). "ಇಸು? ಪರಾ. _ 

(ದೇ. ॥ ತಮಿ. ಎಯ್‌, ಏಚು; ಮಲ. ತುಳು. ಎಯ್ಯು ; ತೆಲು. 


ಎಗುಚು; ಪರ್ಜಿ. ಎಯ್‌ ಎಯ್ಯ್‌; ಗೊಂಡಿ. ಎಸ್ಸಾ;,ಕುರುಖ್‌. ಇಜ್ನಾ) 


45| ಎಸ್ಕು "ಎಚ್ಚು' ನೋ. 


«| 


ಎಸುಕೋಡು (ನಾ). ಒಂದು ನಾಡಿನ ಹೆಸರು: ಎಸುಕೋಣೆ 


ರ್ಪೃತ್ತುಮಂ 4 


೩೨೩-೧೦ ; 1046). 


- ರಾಜ್ಯಂಗೆಯ್ಕುತ್ತಮಿರ್ದ್ದು (ಎಕ. ೪1, ಶಿಕಾರಿ. 
[ಎಸು? * ಕೋಡ್ಕು) 


ಎಸುಗೆ, ಎಸಗೆ (ನಾ). ಎಸೆತ; ಎಸೆಯುವಿಕೆ; ಬಾಣಪ್ರಯೋಗ; 


ಅಂಬಿನ ಹೊಡೆ ತ: ಕೈಚಳಕದೆಸುಗೆಯ ಕೇಣದಳತೆಯನಜೌಯೆ 
ನಾನೆಂದ (ಕುವ್ಯಾಕ. ೧೨-೨೪) ; ಓರ್ವ ಶಬರನ ತನುನಿನೆಸುಗೆಗೆ ಧರಿಸಿರ್ದ 
ಬಿಲ್ಲಂಬುಗಳ ಬಿಸುಟು(ಸೌಂದಪು. ೧೮-೨೧); ಕೊಚ್ಚುವರ್‌ ಪೊಸಮಸೆಯ 
ಸರಳ್ಗಳಿಂದೆಸುಗೆಯಂ ಮೆಚ್ಚುವರ್‌ ಹೃದಯದಲಿ (ಚಿಬಪು. ೨೪-೧೮). 
ಎಸೆಗೆ: ಒಂದು ಕಲ್ಲು ಎಸಗೇ ದೂರದಲ್ಲಿ ಜೋಡಾಗಿ ಎರಡು ಬೃಂದಾ 
ವನಗಳು ಕಾಣುವುವು (ಮಾಮರಾ. ೧೧೫). "ಇಸುಗೆ? ಪರಾ. 


[ಎಸ್ಕು *-ಗೈೈ] 


ಎಸುಗೆಗುಂದು 


ಎಸುಗೆಗುಂದು (ಕ್ರಿ). ಬಾಣ ಪ್ರಯೋಗ ಕಡಮೆಯಾಗು,--ಕುಗ್ಗು: 
ಎಸುಗೆಗುಂದದೆ ಕೊರಳ್‌ ನಡುಗಳಿಕ್ಕಡಿಸಲೆಚ್ಚಾಡಿದರ್‌ ಬಿಲ್ಲಬಿನ್ನಣಿಗ 
ರೆಂದು (ಚೆಬಪು. ೪೮-೪೯). [ಎಸುಗೆ + ಕುಂದು] 

ಎಸುಗೆವಡೆ (ಕ್ರಿ). (ಬಾಣದ) ಹೊಡೆತವ ನ್ನು ಪಡೆ; ಪೆಟ್ಟನ್ನು 
ತಿನ್ನು: ಒರ್ವವಂ ಚೋರರಿಂದೆಸುಗೆವಡೆದಳಿವನಿತ್ತಆಕೊಳ್‌ ಶಬರರಾ 
ಪಥದೊಳೆಯ್ದು ತಿರೆ (ಹೆದ್ಮರಾ. ೧೧-೧೩೪) ; ಕುಸುಮಶರನುರವಣೆಯ 
ಗಾಯದಲೆಸುಗೆವಡೆದನು ಕೀಚಕನು (ಕುವ್ಯಾವಿ. ೨ ಸೂಚನೆ). 

[ಎಸುಗೆ * ಪಡೈ] 

ಎಸುವಡೆ (ಕ್ರಿ). - ಎಸುಗೆವಡೆ: ಎಸುವಡೆದು ಮಸಣದೊಳಗಸುಗಳೆ 

ವವನ ನೊಸಲೊಳಸವಸದಿನಡಿಯಿಟ್ಟ ನಾಯ್ವಜ್ಹೆಯ (ಸಾನಂಡ.೩-೧೨೨). 
[ಆ ಏಸುವಡೆ] 

ವಿಸುವೆಯು "ಏಸುವೆು? ಪರಾ. 

ಎಸೆ, ಎಚೆ (ಕ್ರಿ). ೧. ಬಾಣವನ್ನು ಪ್ರಯೋಗಿಸು, ಬಿಡು: ಎಸೆಯ 
ದಿರು ಎಸೆಯದಿರು ಕಾಮ ನಿನ್ನ ಬಾಣ ಹುಸಿಯಲೇಕೋ (ಅವಚಂ. 
೩೪-೧೪೭); ಎಸೆವರ ಬಲ್ಲೆ ಎಚ್ಚಬಾಣ ತಿರುಗಿಬಪ್ಪಂತೆ ಎಸೆವರ ಕಾಣೆ 
(ಮೋಳಿಮಾ, ೧೦೫ ಪ್ರಸ್ತಾ) ; ಹರನವನ ಕೊಲುವಂದು ಎರಳೆಯನು ಎಸೆ 
ವಂದು... ಪುರಹರಗೆ ಸರಿಯಾರ ಕಾಣೆ( ಸರ್ವಜ್ಞ. ೨೧೭); ದುರುಳನಿಷಾದ, 
ಕೊಂಚೆಯೆಣೆಯಿಂದಂ ಕಾಮಮೋಹಿತನಿನಿಯನನ್ನೆ ಸಿದೆ (ಗಿಳಿಎಂ. 
೩೨-೨). ೨. ಬಿಸುಡು; ಬಿಸಾಡು.: ಎಸೆಯಲೆ ಚಿಂತೆಯ ಆ ಕೊಳದಲ್ಲಿ 
(ನಡೆದಾ. 1, ೪೨೪) ; ಎಲ್ಲರೂ ಕೂಗುತ್ತಾ, ಖುರ್ಚಿಗಳನ್ನು ಎಸೆಯುತ್ತಾ, 
ಬೈಯುತ್ತಾ ಹೊರಗೆ ಬಂದರು (ರಾಯಕ.೭೭). ಎಚೆ: ೧, ಬಾಣವನೆಚೆದು 
ಬಿಲ್ಲ ನಡುಗಿಸುವಂತೆ (ಪ್ರಸಕೀ. ೬-೨); ಅಂಬುಗಳನ್ನು ಎಚೆಯು 
ವಾಗ ಬಿಲ್ಲುಗಳಿಂದುಂಟಾಗುವ ಟಣತ್ಯಾರವೂ (ಮುಂಬಯಿ. ೫-೩೦೪). 

ಎಸೆದುಬಿಡು - ದೂರ ಬಿಸಾಡು ; ದೂರಕ್ಕೆ ಎಸೆ: ಕೈ ಕಡಗವನ್ನು 

ಸಮುದ್ರಕ್ಕೆ ಎಸೆದುಬಿಡು (ಆರ್ಯಕ. ೩೯). [€. ಎಸು,] 

ಎಸ್ಕೆ (ಕ್ರಿ). ಶೋಭಿಸು; ಒಪ್ಪು : “ಎಸೆ- ಶೋಭಾಯಾಂ ” ( ಶಮಧಾ); 
ನವೋದಿತ ಚಂದ್ರಬಿಂಬಮಂ ಧರಿಯಿಸಿದಿಂದ್ರದಿಗ್ವನಿತೆಯಂತೆಸೆದಳ್‌ 
(ಕಾವ್ಯಸಾ. ೯೬೨ ಶೂದ್ರಕ); ಮೃಗದ ಮೆ ಯ್ಕೊ ಳ್‌ ನಿಸದಮೆಸೆವುದು 
ಬಲ್ಲಾಳ ಬಿಲ್ಪಲ್ಮೆ (ಪಂಪಭಾ. ೫-೪೭) ; ಎಸೆವ ಸಭಾಮಂಟಪಮ[03 
ವಸುಧೆಗೆ ಕಡು ಚೋದ್ಕವೆನೆ ಜಗಂ ಬಣ್ಣಿಸೆ ಚೆಲ್ವೆಸೆದಿರೆ ಕರಮೊಪ್ಪುವ 
ಬ[ಕ)ಲುವೆಸದಿಂ ಮಾಡಿಸಿದನೆಸೆವಿನಂ ಮಾರ್ತ್ತ(0)ಣ್ಹಂ (ಸೌ ಇಇ. 
1%-1, ೧೯೭-೩೮; 1119); ಕವಿ ಸುಮನೋಬಾಣನ ಯಾದವಕಟಕಾ 
ಚಾರ್ಯನೆಸೆವ ದೌಹಿತ್ರನೆ ನಾಂ (ಶಮದ. ೨); ಅಬಲೆಯರು ಕಣ್ಣೆಸೆ 
ದಿರ್ದರು (ಭಾವಚಿಂ. ೬-೩೧). [ದೇ ॥ ತೆಲು. ಎಸಂಗು] 

ಎಸ್ಕೆ (ನಾ). ಎಸೆಯುವಿಕೆ: ಕೇಳ್ವುದೇನಹುದಲ್ಲನೆಂದು ಫುಟಚಿಂಡು? 
ನೆಗೆವುದೆಡಬಲಕೆಸುಗನೆಸೆಯ ಕೆಯ್ಕೊಂಡು (ಗಿಳಿವಿಂ. ೧೨೨-೩೬). 

[<ಎಸಿ] 

ಎಸ್ಕೆ (ನಾ). ಒಂದು ಬಗೆಯ ತೆರಿಗೆ (?) : ಆ ಮೂಲಿಗರೇ (ತೆ]ಜು 
ಸಿದ್ಧಾಯ ನಟ್ಟುಬೆಡೆ ಯೆಸೆ ಒಸಗೆ ಜೋಡಿಯಿವನೆಲ್ಲವನೂ ಆ ಮೂಲಿ 
ಗರೇ ನಡೆಸಿ (ಸೌಇಇ. 12-11, ೪೧೬-೧೧; 1577) ; ಕಾಣಿಕೆ ಖಡಾಯ 
ಬೆಳಾಕರಣ ಬೆಳುದಂಡ ಎಸೆ ಒಸಗೆ ಬಿಜ್ಜ ಬಿಡಾರ ವತ್ತುಗಾಯಿ ಮೊದ 
ಲಾಗಿ (ಕಇ, 7, ೫೪-೫; 1433); ಶಾಸನಗಳಲ್ಲಿ ಬರುವ ತೆರುವಣಗಳು :- 
ತೆರು... ಬೆಳುದಂಡ, ಎಸೆ, ಒಸಗೆ (ತುಳುನಾ. ೨೭೧). [?) 

ಎಸೆಗುಂಡು (ನಾ). ಎಸೆಯಲು ಉಪಯೋಗಿಸುವ ಗುಂಡ, 
—ಕಲ್ಲು: (ವ್ಯಾಯಾಮದ ಅಭ್ಯಾಸವಾಗಿ) ಎಸೆಗುಂಡನ್ನು (ಕೈಯಿಂದ 
ಭುಜದ ಹತ್ತಿರಕೆ ತಂದು) ಎಸೆ (೫೬. ಇಂಕನಿ). [ಎಸ್ಸೆ ೬ ಗುಂಡ್ಲು] 


೧೧೧೪ 


[SS 
೦ 


ಎಳ್‌ 


| ಎಸೆಗುದ್ದಲಿ (ನಾ). (ಮಣ್ಣು ಮೊದಲಾದುವನ್ನು) ಎಸೆಯಲು 
ಅನುಕೂಲವಾಗಿರುವ ಒಂದು ಸಾಧನ: ಬೆಂಕಿಯ ಲೋಹ ಸಲಕರಣೆ 
ಗಳು: ತಂಡಸ್ಕ. ಚುಚ್ಚುಗೋಲು, ಎಸೆಗುದ್ದಲಿ (Fire-Irons. ಇಂಕನಿ). 
[ಎಸ್ಸೆ * ಗುದ್ದಲಿ] 
ಎಸೆಚಕ್ರ (ನಾ). ಎಸೆಯಲು ಉಪಯೋಗಿಸುವ ಚಕ್ರ: "ಒಲಿಂಪಿಕ್‌? 
ಒ ಯಾಮಗಳಲ್ಲಿ, ಎಸೆದಾಡುವ, ಭಾರೆವಾದ ಚಕ್ರ: ಎಸೆಚಕ್ರ; 
ಚಳ್ರಾಯುಧ ; ಪಾರುಂಬಳೆ (೭16005. ಇಂಕನಿ). (ಎಸ್ಕೆ * ಚಕ್ರ] 
ಎಸೆತ (ನಾ). ಎಸೆಯುವಿಕೆ : ದಿವ್ಕಾಸ್ತ್ರಗಳೇನೋ ಇವೆ. ಆದರೆ ನನ್ನ 
ಬಲಕ್ಕೆ ತಕ್ಕಂಥ ಬಿಲ್ಲು ಇಲ್ಲ; ನನ್ನ ಎಸೆತ ಬಲುವೇಗ.. . ಎಂದನು 
(ವಚಭಾ. ೭೩). [ಎಸ್ಕೆ * -ತ್ಯ) 
ಎಸೆಯಾಟಿ (ನಾ). ಎಸೆಯಲು ಉಪಯೋಗಿಸುವ ಈಟ: ಹಗುರವಾದ 
ಎಸೆಯಾಟ, ಭಲ್ಲೆ ಯೆ (Javelin. ಇಂಕನಿ). [ಎಸ್ಸೆ + ಈಟ (ಅಲ. ಇಟ್ಟಿ)] 
ಎಸೆವಾರ (ನಾ). ವಿವಿಧ ನಾದಗಳ ಸಮೂಹ : ಪೊಸತಪ್ಪ ಗೀತಮಂ 
ಪಾಡುತಾಡುತ್ತಿರ್ಪರಲ್ಲಿ ವಾದ್ಯದ ಗಾನದ ಎಸೆವಾರಕನುಗುಣಂ ಬರ್ಪಂತೆ 
(ಆರಾಚ. ೧೦-೨೪). ಬ 
[ಎಸ್ಕೆ ವಾರ. ೧ ತಮಿ. ಇಶೈ- ನಾದ; ವಾರಂ- ಗುಂಪು, ಸಮೂಹ] 
ಎಹಂಗೆ "ಎಹಗೆ' ನೋ. 
ಎಹಗೆ, ಎಹಂಗೆ, ಎಹೆಗೆ, ಹೆಂಗೆ, ಹೇಂಗೆ, ಹೇಗೆ (ಅ). ಯಾವ 
ರೀತಿಯಾಗಿ; ಯಾವ ಕ್ರಮದಲ್ಲಿ; ಎಂತು: ಅಹಗೆ ಮಾಡಿದವಂ 
ಕಿಡುವಂ ಆದು ಎಹಗೆಂದೊಡೆ ಕಚದ್ರು ಮನೆಂಬರಸಿನಹಗೆ (ಪಂಡತಂ. 
೨೭-೧೫) ; ಬಳಿಕ್ಕೆಹಗಡಗಿ ಹೋದನೋ ತಾನೆ ಬಲ್ಲಂ ಕುಜುಹುತಪ್ಪ 
ದೆನುತಾರೈದನು (ಸಿದ್ಧರಾ. ೨-೩೫); ಶಿವಶಿವಾಯಿಂತಹ ಶಿವದ್ರೋಹವ 
ನೆಹಗೆ ಸೈರಿಸುವೆನಿನ್ನೇಗುನೆನು (ಬಸಪು. ೧೮-೪೩) ; ಶಲ್ಕ. ಕೌರವರೆಹಗೆ 
ನೆಗಳಿದರದನು ವಿಸ್ತರವಾಗಿ ಹೇಳೆಂದ (ಕು ವ್ಯಾ ಶ. ೧-೬). ಎಹಂಗೆ: 
ಸಹಜಮಾಗಲೆಹಂಗೆ [ಪಾಠಾಂ. ಲುಹಾಂಗೆ] ಸಂಧಿಸಬಹುದು (ಬ ಸ ಪು. 
೩೬-೫೭) ; ಎಹಂಗೆ ನುಡಿಸುವೆನ್‌ (ಶ್ರೀರಾಮಾ. ೪೭೩-೨೨). ಎಹೆಗೆ : 
ಬಿರಿದು ಪಾಡು ಎಹೆಗೆಯಿದ್ದುತು ಆ ಒಪಾದಿಯಲಿ (ಎಕ. ೪111, ನಗರ. 
೨೯-೨೦ ; 1228). ಹೆಂಗೆ: ಕಾಯದ ಮಜಕಿಯ ಜೀವ ಹೆಂಗಿಹುದೆಂಬು 
ದೇನ (ಬಿಬ್ಬಬಾ. ೧೫) ; ಆದು ಹೆಂಗೆಂದಡೆ ಮುಖದಿಂದುತ್ರತ್ಕವಾದ 
ಬ್ರಾಹ್ಮಣನು ಆ ರುಷಿಯರ ಶಾಖೆಯಾದನು (ಉರಿಪೆ. ೨೦೭) ; ಅಜಿದಸ 
ನೈಸೆಯಾತ್ಮನದನೋಯಾರಮುಮನಜಯನದು ಹೆಂಗೆಯಂಬೆಯ 
(ವೀಶೈಪು. ೪-೪-೧೦). ಹೇಂಗೆ: ಬಳಿಕ ನೀ ಹೇಂಗಿ [ಪಾಠಾಂ. ನೆಹ 
ಗೆಯಿ]ರಿಸಿದಂತೆ ಇರಿಸಾ (ಬಸವ. ೫೦೧) ; ಪಶುವರ್ಗಕೆಲ್ಲಾ ಹೇಂಗೆ 
ಸಕಲ ತತ್ತ್ವಂ ಗೋಪ್ಶವಾಗಿರ್ಪವು (ನೀ ಶೈ ಘು. ೭-೧-೩೫). ಹೇಗೆ: 
ಬಳಿಕಲದು ಹೇಗೆಂಬೆಯಾ (ವೀಕೈಪು. ೪-೪-೧೩) ; ನನಗೆ ಹೇಗೆ ಹೇಗೋ 
ಆಯಿತು (ಸುವಸಂ. ೨೧). [ವ್ಯ * ಪಾಂಗು * -ಎ್ಯ) 
ಎಹೆಗೆ "ಎಹಗೆ' ನೋ. 
ಎಳ್‌, ಎಳ್ಳು (ನಾ). ಎಣ್ಣೆಯನ್ನು ತೆಗೆಯಲು ಉಪಯೋ 
ಗಿಸುವ ಒಂದು ಜಾತಿಯ ಸಣ್ಣ ಕಾಳು; ತಿಲಧಾನ್ಯ: ಮತ್ತಂ 
ತತ್ಪಾರ್ಶ್ವಬಲದೊಳ* ಗಾಣದೆಳ್ಳೋರೊಂದೆ ಬರ್ದು ಂಕುವಂತೆ 
(ಶಾಂತಿಪು. ೧೧-೨೪ ವ); ಬೆಳೆದೆಳ್ಳಂ ಬಿರ್ಚಿ೯ ರಾಶಿಸ್ಥಿತಿಯನಿರಿಸಿ 
(ಸುಕುಮಾ. ೫-೩೪); ತೈಲಮೆಳ್ಳೊಳ್‌ ತುಪ್ಪಂ ಪಾಲೊಳ್‌್‌ ಮಕ್ಕ 
ಳ್ವನಿತೆಯರೊಳ್‌ ಮು ಪುಟ್ಟುವಂತೆ (ಧರ್ಮಾಮೃ. ೮-೮೩) ; ಹಳೆ ಎಳ್ಳಿಂ 
ಹಿಳಿದೆ ತೈಲಮಂ (ಸಮಪ. ೬-೯) ; ದಶನಂಗಳ ನಲಿಗರೆಗಳಲ್ಲದೆಳ್ಳಿ ಕ್ಕಲ್ಕಿ 
ಲ್ಲಂಗಮೆನೆ ಸಂದ ಸೊಬಗಿನ ಜಂಗಮಶಾಸನಂ-(ಅನಂಪು. ೧-೫೯); 
ಪೂವಿನೊಳ್‌ ಕಂಪು ಎಳ್ಳೊಳ್‌ ಎಣ್ಣೆ (ಶಮದ. ೧೩೩ ಪ್ರಯೋ). 


ಮಾ 


ಎಳ್‌ನೆಯ್‌ 


ಎಳ್ಳು : *ತಿಳಮೆಳ್ಳು? (ವಸ್ತ್ರುಕೋ. ೯೫-೧೮) ; *ತಿಲಮೆನಲೈಳ್ಳು? 
(ಮಂಗರಾ. ೧೧೦-೫) ; ಪಾತಕ ಜೀವಂಗಳ್‌ ಎಳ್ಳಿನಂತೆ ಗಾಣಕ್ಕೆ ವಂದು 
(ಭರ್ಮಾಮೃ. ೩-೭೭) ; ಎಳ್ಳಿಲ್ಲದೆ ಗಾಣವನಾಡಿದ ಎತ್ತಿನಂತಾಯಿತ್ತೆನ್ನ 
ಭಕ್ತಿ (ಬಸವ. ೩೮೩); ತೈಲಧಾನ್ಮಗಳೆಂದರೆ ಎಳ್ಳು, ಬಿಳೇಎಳ್ಳು, 
ಎರಡು ತಿಂಗಳದ ಎಳ್ಳು, ಳೆಂಪು ಎಳ್ಳು, ಕಾರೆಳ್ಳು ಅಂದರೆ ಗೂರೆಳ್ಳು 
ಇವುಗಳನ್ನು ಬಿತ್ತಬೇಕು (ಕೃಷಿಪ್ರ. ೪೬) ; ಎಳ್ಳು ಕಿತ್ತು ಹುರುಳಿ 
ಚೆಲ್ಲಿದ ಹಾಗೆ (ಗಾದೆ); ಎಳ್ಳುಕೊಂಡ ಹಾಗೆ ಎಣ್ಣೆಮಾರು (ಗಾಜಿ). 
ಎಳ್ಳುನೀರುಬಿಡು - ತಿಲಾಂಜಲಿಯನ್ನು ಬಿಡು; ಆಸೆ ಬಿಡು; 
ತ್ಯಜಿಸು: *ಈ ಹಾಳು ಸರ್ಕಾರೀ ಕೆಲಸಕ್ಕೆ ಎಳ್ಳುನೀರು ಬಿಟ್ಟುಬಿಡಲೇ?* 
ಎಂದು ಒಂದೊಂದು ವೇಳೆ ಹಾರಾಡುತ್ತಿದ್ದರು (ರಾಗಿಣಿ. ೨). "ಅಗಸೆಳ್ಳು? 
“ಊರೆಳ್ಳು', "ಕರೆಯೆಳ್ಳು?, "ಕಾರೆಳ್ಳು', "ಹುಚ್ಚೆಳ್ಳು? ಪರಾ. 
(ದೇ. ॥ ತಮಿ. ಎಳ್‌, ಎಣ್‌; ಮಲ. ಎಳ್‌, ಎಳ್ಳು ; ಕೊಡ. 
ಏಳ್ಳೀ; ತುಳು. ಎಣ್ಮೆ] 
ಎಳ್‌ನೆಯ್‌ (ನಾ). ಎಳ್ಳಿನಿಂದ ತೆಗೆದ ಎಣ್ಣೆ; ಎಳ್ಳೆಣ್ಣೆ : ಅಯ್ಕನ 
ಮೆಯ್ಯನೆಳ್‌ ನೆಯ್ಮದೋಣಿಯಿಂ ತೆಗೆಯೆ (ಶ್ರೀರಾಮಾ. ೧೧೮-೧೬೬) ; 
ಒಣಹಿಂಡಿಯ ಕೂಳುಣ್ಣುವೆ ಎಳ್‌ನೆಯ್‌ ರಸ ಬಿಟ್ಟು (ಸೂರ್ಯ ಪಾ. 
೩೭-೧೬). [ಎಳ್‌ + ನೆಯ] 
ಎಳೆ, "ಎಲ್ಕೆ' ನೋ. 
ಎಳ್ಳ "ಎಳದ್ಕು' ನೋ. 
ಎಳಅಂಚೆ, ಎಳೆಯಂಚೆ (ನಾ). ಎಳೆಯ ಹಂಸ; ಮರಿಹಂಸ: ಎಳ 
ಮಾವು, ಎಳಅಂಚೆ (ಭಾಷಾಭೂ. ೧೫೪ ಉದಾ) ; ಫೊಸಆನೆ, ಎಳಅಂಚಿ 
(ಶಬ್ದಾನು. ೪೬ ಪ್ರಯೋ). ಎಳೆಯೆಂಚೆ : ಎಳೆಯಂಚೆಯನೇಳಿಸ ಗಮ 
ನದ ಮಜಗಿಳಿಯಂ ಮಅಸುವ ನುಣ್ಮಾತಿನ (ಜಯಕಾ. ೩-೨೨) ; ಎಳೆ 
ಯಂಚೆನಡೆಯ ಯೇ ಜುಂಜವ್ವನದಾ ಲಲನೆಯ ನಡೆ ನೋಡಿದೆನು 
(ಪ್ರಧಂಜ. ೪-೧೮). [ಎಳ್ಳ (೩ ಎಳದು) + ಅಂಚ್ಯೆ) 
ಎಳಅರಸೆ (ನಾ). ಯುವರಾಜ: ಲೋಕಾದಿತ್ಯ ಎಳಅರಸರ್‌ ಮಗಂ 
ದಿರ್‌ ಮಲ್ಲದಿಯುವರ್‌ (ಎಕ. ೫, ಕೋಲಾರ. ೭-೫ ; 760). 
[ಎಳ್ಳ (ಆ ಎಳದು) + ಅರಸ್ಮ. / ತಮಿ. ಇಳ್ಳಿ ಅರಶ; ಮಲ. 
ಎಳೆಯರಾಜ] 
ಎಳೆಂಗೊಡಲೂರ್‌ (ನಾ). ಒಂದು ಊರಿನ ಹೆಸರು: ವಾಜಸನೇಯ 
ವೇದವಿದೇ ಎಳಂಗೂಡಲೂರ್ಮಜಕಿಯಾಚಿಗೂಡಲೂರ್ಪ್ಪ್ಪಖುವಿ ಶ್ರೀಪುರ 
ಮಿತಿ (ಎಕ. 2 ಗೋರೀಬಿ. ೪೭-೪೬; 762). 
| [ಎಳಂಗೂಡಲ್ಸ್‌ * ಊರ್‌] 
ಎಳಂದವಾಡಿ (ನಾ). ಒಂದು ಊರಿನ ಹೆಸರು: ಎಳನ್ನವಾಡಿಯ 
ಕೊಂಗಣಿಗಾವುಣ್ಣನ ಮಮ್ಮ ಮಾರವಡೆಯನ ಮಗಂ ರಾಚಮ್ಮನ 
ಬಿಯಳಬ್ಬೆಯ ಮಗಂ (ಎಕ. 1೪, ಗುಂಡ್ಲುಪೇ. ೯೩-೨೮ ; 1049). 
[ಎಳಂದ್ಯ * ವಾಡಿ] 
ಎಳೆಂಬುಣುಸೆ (ನಾ). ಒಂದು ಪ್ರದೇಶದ ಹೆಸರು: ಅಗ್ರಹಾರಮೆಳ 
ಮ್ಬುಣುಸೆ ವ್ರಹ್ಮಾದೇಯಮಾಸಾಮಿಗ (ಮೈ ಆರಿ. ೧೯೪೪, ೬-೨; 806). 
[ಎಳ ? + ಪುಣುಸೆ) 
ಎಳೆಕ್ಕೆ (ನಾ). ಸಂಚಲತೆ; ತರಳತೆ; ಸ್ಪಂದನ; ಕಂಪನ: ಪುಸ್ಕ 
ರಾಗ ಘಟರಾಗ ಘಟಯಿಂ ಚೂತರಸಮಜ್ಞನಮನುಜ್ಞೀವಿಸುವಂತೆಯುಂ 
ಪಳಿಕಿನ ಕಲಶದ ತೆಳುವೆಳಗಿನೆಳಕದಿನೆಳನೀರ ಪೊನಲೊಳ್‌ ಮುಯುಗಿಸು 
ವಂತೆಯುಂ (ಅನಂಪು. ೫-೭೧ ವ). [ಎಳ್ಳ (ಆ ಎಳದ್ದು) + -ಕ್ಸ] 
ಎಳಕ್ಕ (ನಾ). “ಎಳೆಯುವ ಸಾಧನ; ಎಳಕ ” (7೫೩೮೫೮. ಇಂಕನಿ). 
[ಎಳ್ಳ (ಆ ಎಟಿ) * -ಕೃ] 


ಮಾ 


೧೧೧೫ 


» 10 


40 


45 


ಎಳಗಂಪು 


ಎಳಕ್ಕ, ಎಳಕು (ಗು). ೧. ಎಳೆಯದಾದ ; ಬಲಿಯದ; ಸಣ್ಣ: 
ಇಲ್ಲಿಯ ಕೃಷ್ಣ ದೇವತಾಸಹಾಯದಿಂದ ಬೆಳೆದ ಎಳಕನಾದ ವ್ಯಕ್ತಿಯಾ 
ಗಿರದೆ ಸ್ವಾರ್ಜಿತ ಯಶ, ಅಸಹಾಯ ಶೂರನಾಗಿದ್ದಾನೆ (ಕಸಾಚ. ೧೯೦). 
ಎಳೆಕು : ೧. ಬಹಳ ಎಳಕು ಅಡಿಕೆಗಳನ್ನು ಕುದಿಸಿದರೆ ಚಲೋ ಚೇಣಿ 
ಯಾಗುವುವು, ಮಧ್ಯ ಎಳಕಾದರೆ ರಾಶಿ ಚಿಕ್ಕಣಿಯಾಗುವುವು (ಕೃಷಿಪ್ರ. 
೧೫೨) ; ಎಳ್ಳೂ (ನೆ) ಹೊಲದಾಗೆ ಎಳಕಿನ ಟಿಗರೆ ಸಾಕಿ (ನಾವದ. ೩೩). 
೨. ಅಪಕ್ವವಾದ : ಇನ್ನೂ ಎಳಕು ಬುದ್ಧಿ (ರೂಢಿ). 
[ಎಳ್ಳ (ಆ ಎಳದು) * -ಕ್ಕ) 
ಎಳಕಂದು (ನಾ). ಎಳೆಯ ಬಾಳೆ : ಕದಳಿಯೆಳಕಂದಿನಿಂ ಸಿಡಿಲಂ ತಡೆ 
ಯಲಹುಜೆ (ಶ್ರೀರಾಮಾ. ೨೯-೩೬). [ಎಳ್ಳ (ಆ ಎಳದು)  ಕಂದ್ಭು] 
ಎಳೆಕರು "ಎಳಗಜು' ನೋ. 
ಎಳಕು "ಎಳಕ್ಕ' ನೋ. 
ಎಳಕುರಿ (ನಾ). ಕುರಿಮರಿ; ಸಣ್ಣಕುರಿ: ತೃಷೆಯ ಕಳೆಯಲು ನೀರಿ 
ಗಿಳಿಯೆ ಎದುರಾಗಿ ಎಸೆದುದೆಳಕುರಿಕೂಸು ಕುಡಿಯುತಿರೆ ಬಾಗಿ (ಕಎಷು. 
೧-೧೨). [ಎಳ್ಳ (ಆ ಎಳದು) 4 ಕುರ್ಮಿ (£ ಕುಲ್ಕೂ)] 
ಎಳಕುಳಿ "ಎಟಕಕುಳಿ? ನೋ. 
ಎಳಕುಳಿಗೊಳ್‌ "ಎಟಕಿಕುಳಿಗೊಳ್‌? ನೋ. 
ಎಳಕೊಳಿಸು (ಕ್ರಿ). ಆಕರ್ಷಿಸು; ಮನಸ್ಸನ್ನು ಸೆಳೆ: ಸತಿಯ ಬಟ್ಟ 
ನುಣ್ಣೊಡೆಗಳದಿನ್ನೆಳಕೊಳಿಸುವುದರಿದೇ (ಪುಸ್ಪಪು. ೩-೩೧). 
[(ಎಳಕೊಳ್ಳ್‌ (ಆ ಎಟತಿಕೊಳ್‌) + - ಇಸ್ಕು] 
ಎಳೆಕೊಳು "ಎಳೆಕೊಳ್‌? ನೋ. 
ಎಳೆಗ "ಎಲಗ' ನೋ. 
ಎಳೆಗಂತಿ "ಎಳೆಗಂದಿ? ನೋ. 
ಎಳೆಗಂದಿ, ಎಳಗಂತಿ, ಎಳೆಗಂತಿ, ಎಳೆಗಂದಿ (ನಾ). (ಹೊಸದಾಗಿ) 
ಕರು ಹಾಕಿರುವ ಹಸು ಅಥವಾ ಎಮ್ಮೆ; ಈದು ಸ್ವಲ್ಪದಿನಗಳಾದ 
ಹಸು ಅಥವಾ ಎಮ್ಮೆ: ಆಧೇನುಃ, ನವಪ್ರಸೂತಾ - ಈ ೨ ಎಳಗಂದಿ? 
(ಹಲಾಯು. ೪೫-೧೧೫) ; *ಎಳಗಂದಿ ಧೇನುವಕ್ಕು? (ಮಂಗರಾ. 
೫೪-೪) ; ಎಳಗಂದಿಯಂತಾಗಳ್ಬುಟ್ಟದ ತನ್ನ ಕಣುವಿಂಗತಿ ಸ್ನೇಹಿತೆ 
ಯಕ್ಕುಮಂತೆ ( ಚಾವುಂಪು. ೧೦೧) ; ತಾಯ ಶಿಶುವಿನಂತೆ ಕಣುವಿನೆಳಗಂದಿ 
ಯಂತೆ (ಧಮಾ ೯ ಮೃ. ೫-೧೨೫); ಕಜುವನೆಳಗಂದಿ ತಾನಅಸಿಕೊಂಡೈ 
ತರ್ಪ ತೆಜದಿಂದೆ (ಜೈಮಿಭಾ. ೧೧-೪); ಎಳೆಗಂದಿ ಕರುವಿದ್ದೆಡೆಗೆ ಬರು 
ವಂತೆ ತಾನು ಇಲ್ಲಿಗೆ ಬಂದಾನು (ಮುದ್ರಾ ಮಂ. ೩೩೬); ಎಮ್ಮೆಯು 
ಎಳಗಂದಿ ನಮ್ಮವ್ವ ಬಾಣಂತಿ (ನಾಪದ. ೭೯). ಎಳೆಗೆಂತಿ: (೪). 
ಎಳೆಗಂತಿ: ಎಳೆಗಣುವಿನ ಎಳೆಗಂತಿ [ನಾ ಠಾ ಂ. ಗಂದಿ]ಯನೆಳೆ 
ದೊಯ್ಯಕೆ ಭಕ್ತರು (ಶೂನ್ಯಸಂ. ೩೯೮-೬೦). ಎಳೆಗೆಂದಿ: ಎಳೆಗಣು 
ತುಡುಕೆ ಕೆಚ್ಚಲ ಚಾಚಿ ನಕ್ಕುತಲಿಳುಹಿ ಸೊರಹನು ... ಎಳೆಗಂದಿಯ 
ದೆಲೊಡುನಿಜಕೆ (ವರ್ಧಚ. ೩-೨೦) ; ನವವಿಧದ ಭಕ್ತಿಯಿಂ ಧ್ಯಾನಿಸಲೈಳೆ 
ಗಂದಿ ಜವದೊಳುಂ ಶಿಶುವಿನೆಡೆಗಳ್ಳರಿಂ ಬಪ್ಪಂತೆ ರಾಗದಿಂದೈತಂದುದು 
(ಪರಶು. ೨೨-೧೨). [ಎಳ್ಳ (ಆ ಎಳದು) + ಕಂದಿ,] 
ಎಳೆಗಂದಿಯಾವು (ನಾ). (ಹೊಸದಾಗಿ) ಕರುಹಾಕಿದ ಹಸು; ಆಗ 
ತಾನೆ ಈದ ಆಕಳು : ಎಳಗಂದಿಯಾವೆಂತು ತನ್ನ ಕಜುವಂ ಕಂಡಾಗಳ್‌ 
ರಾಗಿಸುವಂತೆ ರಾಗಿಸಿ (ಪಸಾರ. ೯೬೬-೧೫). ಗ[ಎಳಗಂದಿ * ಆವು] 
ಎಳಗಂಪು (ನಾ). ಎಳಸಾದ ವಾಸನೆ; ನಸುಗಂಪು: ನನೆಯೆಳಗಂಪ 
ನೆತ್ತಿಯುಮಣಂ ನನೆನಾಜದರಲ್ಲನೇಕ ಕೋಕನದ ವನಂಗಳೊಳ್‌ 
ಸುಟ್‌ಮ ... ತೀಡಿದುದು ತೆಂಕಣಗಾಳಿ (ಸಂಪಭಾ. ೫-೩೪). 
[ಎಳ್ಳ (ಆ. ಎಳದ್ದು) + ಕಂಪು] 


ಎಳಗಣ್‌ ANAL ಎಳಗಿಳಿ 


ಎಳಗಣ್‌ (ನಾ). ಎಳೆಯ ಕಣ್ಣು : ಕಂದನೆಳಗಣ್ಣಳಿಗೆ ಹಿಂದಾವ 
ಮುದಿಯ ಮೈಯ್ಯಳ್ಳರೆಯ ತೊಟ್ಟಲೋಲ್‌ (ಶ್ರೀರಾಮಾ. ೧೧೮-೧೮೬). 
[ಎಳ್ಳ (ಆ ಎಳದು) * ಕಣ್‌] 
ಎಳಗರಿಕೆ "ಎಳಗಟುಂಕೆ? ನೋ. 
ಎಳೆಗರು "ಎಳಗಜು' ನೋ. 
ಎಳೆಗವುಂಗು, ಎಳಗೌಂಗು, ಎಳೆಕೌಂಗು, ಎಳೆಗೌಂಗು (ನಾ). 
ಎಳೆಯದಾದ ಅಡಕೆಮರ : ತೆಂಗೆಳ್ಗಗವುಂಗು ಪನಸಂ ದ್ರಾಕ್ಷೆ ಜಂಬು 


ಪಣ್ಣನೆ ಬಂದೆಳಗಾಯರೆಸಣ್ಣನೆ ಪಸಜುಪಜದು ತಿಂಬ ಬಲಿಮುಖ 
ಕುಲಮಂ (ಕಾವ್ಯಾವ. ೩೦೬); ಪೊದಲಕ್ಕಿಸೆವ ಮಾವೆಳಗಾಯ್ವೊಜಕಿ ತಳ್ತ 
ತೆಂಗು (ಜಗವಿ. ೨-೧೫); ಫೊದಟಕ್ಷಿಳಗಾಯ್‌ ನಸುದೋಜಕಿ ದೋರೆವಣ್‌ 
ಕಳಿತೆಸೆವಚ್ಚವಣ್ಣಿಡಿದು ಬೀಗಿದ ಬಿಣ್ಣೊನೆ (ಶಬಶಂ. ೧-೫೧). ೨. ಎಳೆಯ 
ತೆಂಗಿನ ಕಾಯಿ; ಎಳನೀರು; ಸೀಯಾಳ: - ಘಳಿಲನೊಡೆದೆಳಗಾ 
ಯಿಂದೆಡೆವಿಡಿದೊಸರ್ವೆಳನೀರ್ಗಳ್‌ ಮಡುಗೊಂಡೋವುತ್ತುಮಿರ್ಪುವ 
ಲ್ಲಿಯ ಬನಮಂ (ಕಬ್ಬಿಕಾ. ೨೨); ಎಡೆಗಿಡಿದು ಚಿಂದೆಂಗಿನೆಳಗಾ 


ನಾರಂಗ ಜಂಬೀರ... ತೊಂಗುವ ಫಲಾವಳಿಯ (ಚೈಮಿಭಾ. ೧೯-೬). 
ಎಳೆಗೌಂಗು : ಬಳ್ವಳ ಬೆಳೆದೆಳಗೌಂಗಿನಂತೆ ಲೋಕದ ಚೆಲ್ವೆಲ್ಲಮನೊಳ 
ಳೊಂಡು ರೇಖೆಗೊಂಡ ಲಾಟೀಲಲಾಮನ ಪರಿಣದ್ಧ ಕಂಧರಂ (ಪಂಪಭಾ. 
೨-೩೯ ವ); ನಾಗವಲ್ಲಿಗೆ ಕೈಗೊಟ್ಟಿಳಗೌಂಗು ಮಾಧವಿಯ ಸೋಂಕಿಂ 
ತಳ್ತ ಕಂಕೆಲ್ಲಿ (ಅನಂಪು. ೧-೯೩); ಪಸುರೆಳಗೌಂಗು ಪೆರ್ಚಿದೆಳನೀರ್ವೊಆಕ? 
ಯೊಟ್ಟಲ ತೆಂಗು (ನಳಚಂ. ೧೫). ಎಳೆಕೌಂಗು: ಎಳೆಕಾಂಗಿನ 
ಬಾಗಿಲ್ವಾಡದ ಕಾಪಿನ ಚಾಂಪೇಯ ನಿರ್ಮಿತಮಾದ ಜಂತ್ರಡ ಪುತ್ಮಳಿಗಳಿಂ 
(ಕಾಜಕೇ. ೧೦-೩೧ ವ). ಎಳೆಗೌ ೦ಗು: ಕುರುವಕದ ವಕುಳದೆಳೆ 
ಗೌಂಗಿನ ಹೊಂಗೇದಗೆಯ ಬಳಸಿನೊಳಂ (ಕಾದಂಪೂ. ೯೭) ; ಎಳೆಗೌಂಗ 
ನತರ್ದ ಲತೆ (ವರ್ಧಪು. ೯-೨೪). (ಎಳ್ಳ (4 ಎಳದು) * ಕಪುಂಗು] 
ಎಳಗಳ್ತಲೆ (ನಾ). ಸ್ವಲ್ಪಕತ್ತಲೆ; ನಸುಗತ್ತಲೆ: ಸಿರಿನೊಗಮೆಂಬ 
ಶಶಾಂಕನ ನೆಮ್ಮಿದ ಕುರುಳೆಂಬೆಳಗಳ್ನಲೆ ಮುತ್ತಿದುದೆನುತ (ಜಯಕಾ. 
೮-೬೦)... [ಎಳ್ಳ (ಆ. ಎಳದ್ದು) + ಕಳ್ತಲೆ (ಆ. ಕಟ್ಟಲೆ)] 
ಎಳಗಜು, ಎಳಕರು, ಎಳಗರು, ಎಳೆಗಳು (ನಾ). ಎಳೆಯ ಕರು; 
ಚಿಕ್ಕವಯಸ್ಸಿನ ಕರು: ಎಳಗಜು ಭಯಮಜಾಯದು (ಧರ್ಮಾಮೃ. 
೧-೧೩೬) ; ಎಳ (ಸಾಠಾಂ. ಳೆ)ಗಜುಂ ಎತ್ತಾಗದೇ (ಸೋಮೇಶ. ೩೫); 
ಸಿದ್ದೇಂದ್ರನೆಳಗಜುಗಳಂ ಬಿಡಿಸಿ (ಸಿದ್ಧರಾ. ೪-೪೧). ಎಳೆಕರು : “ಎಳ 
ಕರುಗಳ ಹಿಂಡು ವಾತ್ಸಕ? (ಸಿದ್ಧಾಂತಿ. ೨೫೦). ಎಳೆಗರು: ಎಳಗರು 
ಭಯವನ್ನೇ ಕಾಣದು (ಕೂನಷ್ಟೈ. ೧೧೩). ಎಳೆಗಣಿ : “ಕರವೆಳೆಗಣು 
ವತ್ಸ ಶಕೃತ್ಯರಿ ನಾಮಂ? (ವಸ್ತುಕೋ. ೮೯-೩). 

[ಎಳ್ಳ (ಆ ಎಳದು) + ಕಲ್ಕು] 
ಎಳಗಯಿಂಕೆ, ಎಳಗರಿಕೆ, ಎಳಗಲುಕೆ, ಎಳೆಗಲುಂಕೆ(ನಾ). ಎಳೆಯ 
ಕರಿಕೆ ಹುಲ್ಲು: ಹರಿಣೀಗಣದ ಕಡೆವಾಯೊಳರೆಮೆಲ್ಲೂಟಾದೆಳ 
[ಪಾಠಾಂ. ಳೆ]ಗಣುಂಕೆಯೆಸಲ್ಸಳಂ ಸೆಳೆದು (ಚಂದ್ರಪು. ೮-೪ ವ). 
ಎಳೆಗರಿಳೆ: ಎಳೆಯರೆ ತಂದಿರೆ ಹಸುರೆಳಗರಿಕೆ. .. ಬೆನಕನ ಬಳಿಗೋ 
ಡುತ ಬೆರಗಿಂದೆ (ಗಣೇಶ. ೧೨-೩೧೨). ಎಳೆಗೆಯಿಳೆ: “ಶಷ್ಟ್ರಂ- ಎಳ 
ಗಜುಕೆ ? (ಓಷಧಿ. ೧೫೯); ಪುತ್ತದ ಮೇಲೆಳಗಜುಕೆಯೆ ಮುತ್ತಂ 
ಕುಶಿಯುಂ ಸಮ ೦ತು ಸಮನಿಸಿದೊಡಮತ್ತುತ್ತರ ದಿಗ್ಭಾಗದೊಳಿರ್ಪ 
ತ್ತೊಂದು ನರಪ್ರಮಾಣದೊಳ್‌ ನೀರಕ್ಕುಂ (ಲೋ ಕೋಪ. ೫-೩೪). 
ಎಳೆಗಯಿಂಕೆ: ಮೇಲಿನ "ಎಳಗಟುಂಕೆ' ಶಬ್ದದ ಪ್ರಯೋಗದ 
ಪಾಠಾಂತರವನ್ನು ನೋಡಿ. (ಎಳ್ಳ (ಆ ಎಳದ್ದು)* ಕಜುಂಕೆ] 
ಎಳೆಗಜುಳೆ "ಎಳಗಟುಂಕೆ? ನೋ. 
ಎಳಗಾಮುಂಡ (ನಾ). ಒಬ್ಬಾತನ ಹೆಸರು: ದೋಣಗಾಮುಣ್ಣರುಂ 
ಎಳಗಾಮುಣ್ಣರುಂ ಮ ಳ್ಳ ಯರುಂ (ಇಆ. ೫೬1, ೭೦-೧೭; 867). 

[ಎಳ್ಳ + ಗಾಮುಂಡ)] 

ಎಳೆಗಾಯ್‌, ಎಳೆಗಾಯ್‌, ಎಳೆಗಾಯಿ (ನಾ). ೧. ಎಳೆಯ ಕಾಯಿ; 
ಹೀಚು: ಶಲಾಟುಃ, ಕೋಮಳಂ- ಈ ೨ ಎಳಗಾಯ್‌ ? (ಹಲಾಯು. 
೩೧-೩೫) ; ಪುದಿಡೆಳಗಾಯ್‌' ಬಸಂತದ ಮೊದಲ್‌ ನೆರೆದೊಪ್ಪುವ ದೋರೆ 
ಗಾಯ್‌ ಬಸಂತದ ನಡು ಪಣ್‌ ಬಸ9ತದ ಸೆಅಂಗು (ಶಾಂಕಿಪು. ೭-೧೪೩); 


EE 


ಯೊಡೆದು ರೋಕೆನೆವೊಸರ್ವ ಪೊನಲಿಂ (ಸಾಳ್ವಭಾ. ೧-೬೦); 
ಒಡೆಯ ಮನಲ್ಲಯ್ದು ಕುಣಿಗಾಲ ಕುದುರೆಗೆ ಒಡೆದಿಡಿ ತೆಂಗಿನೆಳ 
ಗಾಯ (ಕನ್ನನು. 1, ೨). ಎಳೆಗಾಯ್‌ : ೧. *ಎಳೆಗಾಯ್ಗೆ ಮಿಡಿ 
ಯೆಂಬ ಪೆಸರು? (ಕಬ್ಬಿಳ್ಳ. ೨೨). ೨. ತೆಂಗಿನ ಎಳೆಗಾಯೊಳಗಿನ ನೀರು 
(ಮುಂಬಯಿ,,೨-೪ ಕಿ). ಎಳೆಗಾಯಿ : ೧. “ಎಳೆಗಾಯಿ ಮಿಡಿ ಹದಿರು 
ಹೀಚುಮೆಂದೀ ತೆಜದೆ ? (ಶಬ್ದಮಂ. ೨೩) ; "ಎಳ್ಳೆಗಾಯಿ ಮಿಡಿಯಕ್ಕು ” 
(ಕಶರ, ೧೬) ; ರೆಸರೆಹಿತವಾಗಿಹುದು ಇಂದು ಜೀವನವು ಒಣಗಿಡೆಳೆ 
ಗಾಯಿನೊಲು, ಅಳಿದನೆದೆಗೂಡಿನೊಲು (ವಿಸೀಗೀ. ೬೮-೨). ೨. “ನೀರ 
ತೆಂಗಿನ ಕಾಯಿ” (ಜಾನಕೊ €. ೨೬); ಎಳೆಗಾಯಿಗೆ ಸೀಯಾಳ 
ವೆಂತಲೂ ಅನ್ನುತ್ತಾರೆ (ಮುಂಬಯಿ. ೨-೪೧ ಕಿ). 
ಗುಳ್ಳ ( € ಎಳದು) + ಕಾಯ್ಕ್‌) 
ಎಳೆಗಾರ್‌, ಎಳೆಗಾರ್‌ (ನಾ). ಮುಂಗಾರು ಮಳೆ; ಮಳೆಗಾಲದ 
ಪ್ರಾರಂಭ: ಶಶಿಕಳೆಯ ಮುಜಸಿಗಳಂ ಮುಕ್ಕುಳಿಸಿದೆಳಗಾರ ಕಿಕುಮುಗಿಲ 
ಜನಳಿಗಳಿವೆನಿಸಿ (ವರ್ಧಪು. ೫-೬೩ ವ). ಎಳೆಗಾರ್‌ : ಕಜಕಿದುವು ನುಣ್ಬ 
ನಿಯನೊಗೆದ ಮುಗಿಲೆಳೆಗಾಕೊಳ್‌ (ಚಂದ್ರಪು. ೪-೩೮). 
[ಎಳ್ಳ (೮. ಎಳದ್ದು) ೬ ಕಾರ್ಕ್‌] 
ಎಳಗಾನಿ (ನಾ). ನಸುಕಾವಿ ಬಟ್ಟಿ: ಪಟ್ಟದರಸಿ ಗಂಗಾಜೀವಿಗೆ ಈ 
ಸುದ್ದಿ ಮುಟ್ಟ ಲೊಡನೆ ವೇಷಭೂಷಣಗಳನ್ನೆಲ್ಲ ತಗೆದು ಎಳಗಾವಿಯನ್ನು ಟ್ಟು 
ಭಸಿತ ರುದ್ರಾಕ್ಷಿ ಧರಿಸಿ ಗಂಡನ ಬೆಂಬತ್ತಿದಳು (ಮೋಳಿಮಾ. ೬೭ 
[ಎಳ್ಳ (ಆ ಎಳದು) *- ಕಾನಿ] 
ಎಳೆಗಾವು, (ನಾ). ಸ್ವಲ್ಪಕಾವು: ಗಾಯಕ್ಕೆ ಎಳಗಾವು ಕೊಡಬೇಕು 
(ರೂಢಿ). [ಎಳ (« ಎಳದು) + ಕಾವ್ಯ (ಆ ಕಾಯು) 
30| ಎಳೆಗಾವು್ಯು (ನಾ). ಕೋಮಲವಾದ ಕಾವು, ಕಾಂಡ, 
—ತೊಟ್ಟು: ಬಿಳಿಯ ತಾವರೆಯೆಳಗಾವಿನಸಿಯ ನೂಲೊಳ್‌' ಕೋದ 
ತೋರಮಲ್ಲಿಗೆಯ ಬಿರಿಮುಗುಳ ಸರಿಗೆಯುಮಂ (ಪಂಪಭಾ. ೫-೬ ವ). 
[ಎಳ್ಳ (ಎ ಎಳದು) * ಕಾವ್ಯ] 
ಎಳಗಾಳಿ, ಎಳೆಗಾಳಿ (ನಾ). ಮೃದುವಾಗಿ ಬೀಸುವ ಗಾಳಿ; ಮಂದ 
ಮಾರುತ: ಅರಲ ನವಪರಿಮಳಂಗಳಿಂದಂ ಜಡಿಯದೆಳಗಾಳಿಯೆಳಗಾಳಿ 
ಯಿಲ್ಲದಿಹ .ಬನಮಿಲ್ಲವಾ ನಾಡೊಳು (ಚೆಬಪು. ೧೧-೫) ; ಧರೆಯೊಳೆಳ 
ಗಾಳಿಯಂ ಶೀತಳದ ವಾರಿಯಂ (ಚೈಮಿಭಾ. ೧೮-೨೩). ಎಳೆಗಾಳಿ: 
ಎತ್ತೆತ್ತೆತ್ತಲುಂ ಕಾಮದೂತನಂತೆಳೆಗಾಳಿ ತೆಂಕಣಿಂ ಸುಳಿದುದು ವಸಂತಾಗ 
ಮದ ಮೊದಲೊಳೇನೆಂಬೆನು (ಚಿಬಪು. ೪೫-೧೨); ನಣುಗಂಪಿಂ 
ತೀಡುವೆಳೆಗಾಳಿಯಂ (ರಾಜಶೇ. ೧೨-೨೩). 
[ಎಳ್ಳ (೮. ಎಳದ್ದು) * ಗಾಳಿ] 
ಎಳಗಿಸೆಟ್ಟಿ (ನಾ). ಒಬ್ಬಾತನ ಹೆಸರು: ಬಿಟ್ಟಸೆಟ್ಟ ಬೀಚಿಸೆಟ್ಟ 


ಕ 


20 


25 


ಪ್ರಸ್ತಾ). 


55 


40 


ಎಳಗಿಸೆಟ್ಟ ಪ ಉಯಮಸೆಟ್ಟ (ಎಕ. 11, ೨೩೫-೧೨ ; 1185). 
[ಎಳಗಿ? + ಸಿಟ್ಟ] 
45| ಎಳೆಗಿಳಿ (ನಾ). ಎಳೆಯ ಗಿಳಿ; ಗಿಳಿಯ ಮರಿ. “ಎಳಗಿಳಿವಿಂಡು' 


ಪರಾ. [ಎಳ್ಳ (< ಎಳಮ್ಯ್ಮ) * ಗಿಳಿ] 


ಎಳಗಿಳಿನಿಂಡು 


ಎಳೆಗಿಳಿನಿಂಡು (ನಾ). ಎಳೆಯ ಗಿಳಿಗಳ ಗುಂಪು; ಮರಿಗಿಳಿಗಳ | 
ಸಮೂಹ : ಎಳಗಿಳಿವಿಂಡಿನಂತೆ ಮಿಳಿರ್ದಾಡುವ ತುಂಬಿಯ ಬಂಬಲಂತೆ 
ಕೆಂದಳಿರ್ಗಳ ತೊಂಗಲಂತೆ (ಕಬ್ಬಿಕಾ.`೧೪). [ಎಳಗಿಳಿ + ಪಿಂಡ್ಭು) 
ಎಳೆಗುಡಿ, (ನಾ). ಎಳೆಯಕುಡಿ, ಮೊಳಕೆ: ಮಟ್‌ಹುಲ್ಲಿ ಸಿಂಹದ 
ಮಸಕಕಿದಿರೇ ಲತೆಯ ಎಳಗುಡಿ ಮಾಳಿಗೆಗೆ ತೊಲೆಯೆ (ಕುವ್ಯಾಭೀ. | 5 
೩-೮೪). [ಎಳ್ಳ (ಆ ಎಳದು) * ಕುಡ್ಮಿ) | 
ಎಳಗುಡ್ಕಿ (ನಾ). ಸಕ್ಕರೆಯಲ್ಲಿ ಒಂದು ಬಗೆ: ಪುಡಿ ಸಕ್ಕರೆಯಲ್ಲಿ | 
ಚಿನ್ನೀ ರಾಜಾಪುರೀ ಎಳಗುಡೀ ಹುರಿಸ್ತಕ್ಕ ರೆ ಮಗದುಮ್ಮಿ ಎಬ ಹಲ 
ತರವುಂಟು (ಮುಂಬಯಿ. ೩-೪೫). (2) 
ಎಳಗುತ್ತಿ (ನಾ). ಎಳೆಯ ಕೂಸು: ದೊಡ್ಡವರಿಗೇ ಅವನ ಇಂಜಕ್ಷನ್‌ | 10 
ತಡೆಯಲಾಗುವುದಿಲ್ಲ. ಅಂಥಾದ್ದರಲ್ಲಿ ಐದುತಿಂಗಳ ಎಳಗುತ್ತಿಗೆ 
ಇಂಜಕ್ಷನ್‌ ಅಂದರೇನು (ಬಾಗಿನ.೯೨). [ಎಳ್ಳ (ಆ ಎಳದು) + ಕುತ್ತಿ] 
ಎಳೆಗುರಿ (ನಾ). ಎಳೆಯದಾದ ಕುರಿ; ಕುರಿಮರಿ; ಚಿಕ್ಕಕುರಿ: 
(ಮೊದಲಬಾರಿಯೂ ಉಣ್ಣೆ ಕತ್ತರಿಸಿಲ್ಲದ) ಚಿಕ್ಕಕುರಿ ; ಎಳಗುರಿ 
(Hg. ಇಂಕನಿ). [ಎಳ್ಳ (೮ ಎಳಮ್ಮ) * ಕುರ್ಮಿ (ಆ ಕುಲ್ಕಾ)] 
ಎಳೆಗೂಸು, ಎಳೆಗೂಸು (ನಾ). ಎಳೆಯಕೂಸು; ಚಿಕ್ಕಮಗು : 
ತಾಯುಂ ಮನಂ ನೋಗುಮೆಂದೇನಟ್ಚರ್ತೆಳಗೂಸುಗಳ್‌ ಕುಡಿಗುಮೇ 
ಸಂತೋಷದಿಂ ಪಾಲ್ಗಳಂ (ಧರ್ಮಾಮೃ. ೭-೧೬೬) ; ಎಳಗೂಸಾದಂದೆ 
ಈತಂಗೊದವಿದುವೆಡರ್ಗಳ್‌ (ವಸ್ತವಂ. ೯-೭೦). ಎಳೆಗೂಸು: 
ಕನಿಕರ - ದಯೆ - ಸಹಾನುಭೂತಿ ಇವ್ರು ಹಸಿದ ಎಳೆಗೂಸಿಗೆ ತಾಯಿಯ |20 
ಹಾಲು ಇದ್ದಹಾಗೆ (ವೀರಯೋ. ೩೮). (ಎಳ್ಳ (ಆ ಎಳದ್ಳು) + ಕೂಸು] 
ಎಳಗೆಂಪು, ಎಳೆಗೆಂಪು (ನಾ). ಸ್ವಲ್ಪ ಕೆಂಪು; ನಸುಗೆಂಪು: ಎಳಗೆಂಸ 
ನುಗುಳ್ವ ಮೃದುಕೋಮಳ ಪದಕಮಳಂಗಳ್‌ (ಗೆರಿಕ. ೯-೧೦೨) ; ಎಳ 
ಗೆಂಪಿಂ ಪುದಿದೀ ಕರಜಳಜಂ ನೆನೆಯಿಪುದು ಮೂಡುಸಂಜೆಯ ಚೆಲ್ವಂ 
(ವಸ್ತವಂ. ೧೧-೮೬); ಆ ಪೆಟ್ಟಿಗೆಯ ಮೇಲೆ... ಎಳಗೆಂಪು ಮೋರೆಯ 125 
ಹೆಜ್ನೊಂದರ ಚಿತ್ರವಿತ್ತು(ಪುನರು. ೧೪೪). ಎಳೆಗೆಂಪು : “ಸ್ವಲ್ಪಕೆಂಪು” 
(ಜಾನಕೋ. ೨೬). [ಎಳ್ಳ («ಎ ಎಳದು) + ಕೆಂಪು] 
ಎಳೆಗೊಂಬು, ಎಳೆಗೊಂಬು (ನಾ). ಎಳೆಯ ಕೊಂಬೆ, ಶಾಖೆ: 
ಬಂದ ಮಾಮರಂಗಳನಡರ್ದು ತೊಡರ್ದೆಳಗೊಂಬುಗಳ್ವಿಡಿದು ಮರದಿಂ 
ಮರಕ್ಕೆ ದಾಂಗುಡಿವಿಡುವ ಮಾಧವೀಲತೆಗಳುಂ (ಪಂಪಭಾ. ೨-೧೨ ವ). 
ಎಳೆಗೊಂಬು : ತೋರ ಹೆಗ್ಗೊಂಬುಗಳ ಖಗಕುಲವೇಜದೆಳೆಗೊಂಬು 
ಗಳ (ನಿಭಾಗ. ೪-೩-೨೫). [ಎಳ್ಳ (ಆ. ಎಳದು) + ಕೊಂಬ್ಯು] 
ಎಳಗೊನರ್‌ (ನಾ). ಎಳೆಯ ಕುಡಿ, “ಮೊಳಕೆ: ತಳಿರಿಂ ತಳ್ತಿತ್ತ 
ಶೋಕದ್ರುಮವೆಳಗೊನರಿಂದೊಂದಿತಿಮ್ಮಾವು (ಕಾದಂಉ. ೭೮೦). 
[ಎಳ್ಳ (< ಎಳದು) + ಕೊನರ್‌] 5 
ಎಳೆಗೊವನೂರು (ನಾ). ಒಂದು ಊರಿನ ಹೆಸರು : ಎಳಗೊವನೂರ 
ಬಡೆಗಣಸಿ(ಸೀ)ಮೆಯುಳೆಕು(ಕೂ) ಡಿ(ಇಆ. XVII, ೩೬೭-೨೩; 
8ನೆಯ ಶತ)” [ಎಳ? + ಗೊವ್ಯ * ಊರ್ಕು (ಆ ಊರ್‌)] 
ಎಳೆಗೌಂಗು "ಎಳಗವುಂಗು? ನೋ. 
ಎಳಚಿ "ಎಲಚಿ? ನೋ. 
ಎಳಚೆಯ್ಯಾಟ (ನಾ). ಮಗು ತನ್ನ ಎಳೆಯ ಕೈಗಳಿಂದ ಆಡುವ 
ಆಟಿ: ತೂಕಡಿಪ ಜೋಗುಳವಾಡು ಕಂದನೆಳಚೆಯ್ಯಾಟಮಬ್ಬೆ 
ಯಾನನ್ನಮುಂ (ಸಂಸಪ. ೩೧-೯). 
- [ಎಳ್ಳ (ಆ. ಎಳದ್ದು) * ಚೆಯ್‌ (ಆ ಕೆಯ್ತ್‌) + ಆಟ] 
ಎಳೆಚೌಗಪಳ್ಳಿ (ನಾ). ಒಂದು ಹಳ್ಳಿಯ ಹೆಸರು : ಎಳಚೌಗಪಳ್ಳಿಯ |45 
ಮಾರಯ್ಯ (ಎಕ. 111, ನಂಜನ. ೯೮-೬; 8987). [ಎಳಚೌಗ್ಯ ಪಳ್ಳಿ] 


5 


[3 


NN 


; ಎಳೆದಳಿರ್‌, ಎಳೆದಳಿರ್‌ (ನಾ). ಎಳೆಯ ಚಿಗುರು; ಪಲ್ಲವ: 


ಎಳೆದಳಿರ್‌ 


ಎಳೆಜವ್ವನೆ (ನಾ). ಎಳೆಯ ಪ್ರಾಯದವಳು; ಯುವತಿ: ಬಂದ 
ರಾಮಳಕಕುಚಂಗಳ ನಾರಂಗಕುಚಂಗಳ ನಳಿನೀಕುಟ್ಮಳಕುಚಂಗಳೆಳಜವ್ವ 
ನೆಯರ್‌ (ಜಗವಿ. ೪-೧೨೧). (ಎಳ್ಳ («4 ಎಳದು) + ಜವ್ವನೆ] 

ಎಳಜಾದಗೆ (ನಾ). ಎಳೆಯ ಚಾತಕ ಪಕ್ಷಿ; ಮರಿಚಾತಕ: ನು 
ಗಂಪಂ ಕಂಡ ಮಜಸಕಿದುಂಬಿಯಂತೆ ಮಟ್‌್‌ಗಾಲಮಂ ಕಂಡೆಳೆ£ಳ ಜಾದಿ 
£ದ]ಗೆಯಂತೆ (ಉದ್ಭಟಿ. ೧೧-೫೫ ವ). 

[ಎಳ್ಳ (೮. ಎಳದ್ದು) 4 ಜಾದಗೆ] 

ಎಳಜೊನ್ನ, ಎಳೆಜೊನ್ನ (ನಾ). ಎಳೆಯ ಬೆಳುದಿಂಗಳು : ಪಗಲಿರು 
ಳೆಳಜೊನ್ನಂ ಕಾಳಮೆಂಬುಕ್ತಿ ಚಿತ್ತಂಬುಗೆ (ಅಜಿಪು. ೧೦-೨೦). 
ಎಳೆಜೊನ್ನ : ನಗೆವೆಳ್ಪೆಂಬೆಳೆಜೊನ್ನಮಂ ಪರಪಿ ಕಾಂತಾಸ್ಕಾಂಬುಜಾತಂ 
ಗಳಂ ನಗಿಸರ್‌ (ರಾಜಶೇ. ೧೧-೮೦). 

[ಎಳ್ಳ (ಆ ಎಳದು) * ಜೊನ್ನ] 

ಎಳೆತ "ಎಳೆತ? ನೋ. 

ಎಳತಟ "ಎಟ್‌ತಟ? ನೋ. 

ಎಳೆತಟಂಗೊಳ್‌, ಎಳತಟಗೊಳ್‌ (ಕ್ರಿ). ಎಳೆದಾಟಕ್ಕೆ ಒಳಗಾಗು ; 
ಹಿಂಸೆಗೆ ಸಿಕ್ಕು: ಭವದೊಳಗೆ ಎಳತಟಂಗೊಳುತಿರ್ಪುದೀ ತನು (ಸದ್ಗುರು. 
೭-೨೭). ಎಳೆತಟಿಗೊಳ್‌ : ಸಂಸಾರದ ದಂದುಗದಲ್ಲಿ ಸಿಕ್ಕು... 
ಎಳತಟಗೊಂಡು ಅತ್ತ ಇತ್ತ ತೊಳಲಿ.ಬಳಲಿದಂತೆ (ಮೊ ಳಿ ಮಾ. ೧೨೭ 
ಪ್ರಸ್ತಾ). [ಎಳತಟ (ಆ ಎಟ್‌ತಟ) + ಕೊಳ್‌] 

ಎಳತಟಗೊಳ್‌ "ಎಳತಟಿಂಗೊಳ್‌? ನೋ. 

ಎಳತಟಗೊಳಿಸು (ಕ್ರಿ). ಹಿಂಸಿಸು: ಭಕ್ತಿಗೆ ಅನುಭಾವವೇ ಆಚಾರ 
ಕಾಣಿರೋ ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ... "ಅನುಭಾವ 
ವಿಲ್ಲದವನ ಭಕ್ತಿ ಎಳತಟಗೊಳಿಸಿತ್ತು (ಚೆನ್ನವ. ಕ. ೮೪೦). 

[ಎಳತಟ (ಆ ಎಟಕಿತಟಿ) + ಕೊಳ್‌ ಇ -ಇಸ್ಕು] 
ಎಳೆತಟಿಮಾಡು (ಕ್ರಿ). ಹಿಂಸಿಸು: ಎನ್ನ ಘನಪಾಶವು ನಿನ್ನ ಬೆರೆಸಲೀ 
ಯದೆ ಎನ್ನ ಎಳತಟಮಾಡಿ ಕಾಡುತಿಹುದೈ ಎನ್ನ (ಅಷ್ಟಾಸ್ತೋ. ೧೦). 

[ಎಳತಟ (ಆ ಎಟ್‌ತಟಿ) + ಮಾಡ್ಕ) 
ಜ್‌ ಎಳೆತನ (ನಾ). ಚಿಕ್ಕವಯಸ್ಸು; ಬಾಲ್ಯು: ಎಳತನದ ಸುಖ 
ವನ್ನು ಪುನಃ ಸವಿಯಲು ಆತುರಳಾಗಿದ್ದಳು (ಸಿರಾತೆ. ೩). ಎಳೆತನ : 
ನತ ಬಯಲಾಟವು ಬಹು ಎಳೆತನದಿಂದಲೂ ನನ್ನ ಮನಸ್ಸನ್ನು 
ಆಕರ್ಸಿಸಿದ್ದೊಂದು ಕಲೆ(ಯಕ್ಷಬ. ೧ ಮುನ್ನುಡಿ); ನನ್ನ ಎಳೆತನದ ok 
ದಿಂದ ಈ ಕ್ಷೇತ್ರದಲ್ಲಿ ಅವನತಿಯನ್ನು ಕಾಣತೊಡಗಿದೆ (ಯಕ್ಷಬ. ೨೫). 
[ಎಳ್ಳ (೩ ಎಳದು) + -ತನ] 
ಎಳೆತರ್‌ "ಎಟಕತರ್‌? ನೋ. 
ಎಳೆತು "ಎಳೆದು? ನೋ. 
ಎಳತೆಗೆ "ಎಳೆತೆಗೆ' ನೋ. 
“ಎಳ 
ದಳಿರು ಪಲ್ಲವಂ ಕಿಸಲಯಮೆನಿಕ್ಳು? (ಮಂಗರಾ. ೩೨-೪) ; ಪಿರಿಯ 
ಮರೆಂಗಳೆ ಮಾಡಮಾಗೆ ಪೊಳೆವೆಳದಳಿರ್ಗಳೆ ಸೆಜ್ಜೆಯಾಗೆ (ಪಂಪಭಾ. 
೭-೨೮) ; ಚಂದನಪಲ್ಲವದೆಳದಳಿರ್ಗಳಂ ಕರತಳದಿಂ ಪಿಲೀಿದು (ಕಾದಂಪೂ, 
೮೫೫) ; ಪೊಳೆನ ದುಕೂಲದ ಗುಡಿಯುಂ `ಮಳೆಯಜದೆಳದಳಿರ ತೋರಣಂ 
ಗಳ್‌(ಧರ್ಮಾಮೃ. ೩-೨೫೧). ಎಳೆದಳಿರ್‌ : ಎಳೆದಳಿರ ನೆಳಲಿನಲಿ ಪರಿ 
ಮಳದಲರ ಪನ್ನೀರಿನಲಿ. , . ಸತಿಯನುಪಚರಿಸಿದರು (ನಳಚ. ೧-೩೯); 
ಕೊಳವೇರ್ಗಳ ಕೇರ್ಗಳೊಳಗೆ ತಮಾಲದೆಳೆದಳಿರಂ ಕೊಣಿದು ಚಿತ್ರಪತ್ರ 
ಮಪ್ಪಂತೆ ಪತ್ತಿಸಿ (ರಾಜಶೇ. ೧೦-೩೧ ವ). 
` [ಎಳ್ಳ (ಲ ಎಳದು) * ತಳಿರ] 


ಎಳದಳಿಸು 


ಎಳೆದಳಿಸು, ಎಳೆದಳಿಸು (ಕ್ರಿ). ಕೋಮಲವಾಗಿರು; ನಳನಳಿಸು : 
ಪೂತಚೂತವನನೆ ಬಾಟಕ್ಕೀಲಿಯಾಗೆ ಪೊದರ್ತಗುಳ್ನು ಕವಲ್ತೆಳದಳಿಸುವ 
ಲಸದಶೋಕೋದ್ಯಾನ ಮಧ್ಯದೊಳ್‌ (ಶಾಂತಿಪು. ೪-೯೫ ವ); ಕಳಶಂ 
ಕನ್ನಡಿ ತೋರಣಮೆಳದಳಿಸುವ ಕಲುಕೆ ಸೇಸೆ ಬಾಸಿಗಮಿವು (ಸಮಪ. 
-೧-೬೪). ಎಳೆದಳಿಸು : ಬಳಸಿದ ಮಾಧನೀಲತೆಯ ಬಳ್ಳಿವಳ್ಳಿಯ ಬಳ್ಳಿ 
ಗಾವಣದ ಮುಂದೆ ಬಳ್ವಳ ಬಳಿದೆಳೆದಳೆಸುವ ಪೊಸಗೆಂದಳಿರ ಗೊಂದಳ 
ದೊಳ್‌ (ಆದಿಫು. ೧೧-೭೩ ವ). [ಎಳದಳ್ಳಿ * -ಸು,] 

ಎಳೆದಾಟಿ "ಎಳೆದಾಟಿ? ನೋ. 

ಎಳದಾವರೆ (ನಾ). ಎಳೆಯ ತಾವರೆ, ಕಮಲ: ನಳನಳಿಸಿ ಬೆಳೆದ 
ಬೆಳ್ಳಾವರೆಯ ತೊಳಗುವೆಳದಾವರೆಯ [ಪಾಠಾ ಂ. ಗಾವಿನ] ಬಳಗಮಂ 
ತಳೆದು (ಕಬ್ಬಿಕಾ. ೩೧೫). 

[ಎಳ್ಳ (ಆ. ಎಳದು) * ತಾವರೆ (ಆ ತಾಮರೆ)] 

ಎಳದಿಂಗಳ್‌, ಎಳೆದಿಂಗಳು (ನಾ). ಎಳೆಯ ಚಂದ್ರ; ಬಾಲಚಂದ್ರ : 
ಪೊಳೆವೆಳದಿಂಗಳೊಳ್ಳುಜಕಿಗಳಿಂ ಸುರಸಿಂಧುವ ಶೀಕರೆಂಗಳಿಂ (ಕಾದಂಉ. 
೧೦೬) ; ಎಳನೇಸಜಂತೆ ಜಗಮಂ ಬೆಳಗಿದನೆಳದಿಂಗಳಂತೆ ಸಕಲ ಧರಿತ್ರೀ 
ತಳಮನೆಅಗಿಸಿದನೆಳನೆಯೊಳಿಳೆ ಬಣ್ಣಿಸೆ ದಶರಥಂ (ಪಂಠಾಮಾ. ೩-೨) ; 
ಎಳದಿಂಗಳನ್ನುನುದಿನಂ ಬಳೆದಂ ಪಿರಿದುಂ ವಿಭೂತಿಯಿಂ (ಎಕ ೪, 
ಬೇಲೂರು. ೧೭-೬೬; 1136) ; ಎಳದಿಂಗಳ ನೊಸಲ ನವೀನ ಕುಸುಮಶರದ 
. :. ರೊಪನದೇನಂ ಬಣ್ಣಿಪೆನು (ಜಯಕಾ. ೩-೬೧). ಎಳೆದಿಂಗಳು : 
ಗಂಗೆಯುಮಂ ಜಡೆಗಳೊಳೆಳೆದಿಂಗಳುಮಂ ತಾಳ್ವಿ ರುದ್ರನಿಪ್ಪಂ (ಸಮಪ. 
೧0-೭೩). [ಎಳ್ಳ (೮ ಎಳದು) + ತಿಂಗಳ್‌] 

ಎಳೆದ್ದು, ಎಳ್ಳ, ಎಳತು, ಎಳ್ಳೆ, ಎಳೆದು, ಎಳೆಯ (ಗು). ೧. ಎಳೆ 
ಯದಾದ ; ಚಿಕ್ಕದಾದ; ಮೃದುವಾದ: ಎಳದೆನಿಸಿರ್ದ ಪಾವಸೆಯ 
ತಣ್ಣೆಳೆಯಿಂದಮೆ ನೆಯ್ದ ಸೀರೆ (ಕಾದಂಉ. ೪೫೯) ; ಪೊಸತು ಪಲದೆಳದು 
ಪೊಜಗೊಳಗು ಸಮಮೆನಿಪ್ಪವಜಕೊಳತ್ವಮಂತಕ್ಕೆ (ಕಾವ್ಯಾವ. ೨೩೯); 
ಆರೈದು ಕಣು ನೋಡುತಿವೆ ಎಳದು ಬಾಯ್‌ ನಸುನಗುತ್ತಿದೆ (ಸ ದರಾ. 
೨-೫). ಎಳೆ: ಸಮಾಸದ ಪೂರ್ವಪದವಾಗಿದ್ದಾಗ "ಎಳೆದು? 
ಶಬ್ದಕ್ಕೆ ಆದೇಶವಾಗಿ ಬರುವ ರೂಪ. "ಎಳಅಂಚೆ', "ಎಳನೀರ್‌' 
ಪರಾ. ಎಳೆತು: “ಪಲ್ಲವಂ - ಎಳತಾದ ಎಲೆ? (ಸಿದ್ಧಾಂತಿ. ೧೦೦) ; 
ಭೀಮ ಹಳಿದುದಂ ತಮ್ಮ ಕುಲಬಲಗಳಿಗೆ ಹೇಳಲೆಳತಾದುದಂ ಕೇಳ್ದು 
ಮನ ತುಳುಕುತಿದೆ (ತುರಂಗ. ೧೨-೨೧). ಎಳ್ಳೆ : ೧. ಕತ್ತಲಿಸಿ ಬೆಳೆದೆಳೆ 
ನಂದನಗಳಿನೂರುಕೇರಿಗಳಿಂ (ಸಾಳ್ವಭಾ. ೧-೫೮). (ನಾ). ೨. ವಯಸ್ಸಾ 
ಗಿಲ್ಲದುದು; ಎಳೆಕನ; ಹರೆಯ: ಎಸಗಿಯೆಡೆಗೆಡೆಗೊಡನೆ ಜಾಗ್ರತೆ 
ಬಿಸುಲಕಾಯ್ದಪಳರೆಸ ಕೇಳ್ಳಿ ಗರ್ಭದೆಳೆಯಲ್ಲಿ (ಅಂಬಿಕಾ. ೪-೭). 
ಎಳೆದು : ೧. ಎಳೆದು ಬಿಳಿದು ಚಂದ್ರಗಾವಿ ಸಂಪಗೆನಣ್ಣ ಹಳೆದಿ ತನ್ನದು 
ನನ್ನದೆನುತ (ಕುರಾಸಾಂ. ೧೧-೧೯). ಎಳೆಯ : ೧. ಹಳೆ(ಳೀ)ಯ 
ಹುತ್ತ ದೊಳಗೊಂದು ಎಳೆಯ ಸರ್ಪನ ಕಂಡೆ ಆ ಎಳೆಯ ಸರ್ಪ ಹೊರಟು 
ಬೆಳಗು ಕತ್ತಲೆ ಎರಡನೂ ನುಂಗಿತ್ತು (ಸರ್ವವ. ೧೩೮-೬೮೪) ; ಆಗಸಕೆ 
ಪರ್ಬಿದೆಳೆಯ ವಲ್ಲಿ (ಜೈಮಿಭಾ. ೩೦-೧೫). P ಗಮಕ ಸಮಾಸದಲ್ಲಿ 
ಪೂರ್ವಪದವಾಗಿದ್ದಾಗ "ಎಳೆದು? ಶಬ್ದಕ್ಕೆ ಆದೇಶವಾಗಿ ಬರುವ 
ರೂಪ. 

ಎಳೆಯ - ಚಿಕ್ಕವನು; ಬಾಲಕ; ಮಗು: ಅಂದಿಂಗೆಳೆಯ 

ನೀನು ಹಳೆಯ ನಾನು ಮಹಾದಾನಿ ಕೂಡಲಸಂಗಮದೇವಾ (ಬಸವ. ೨); 
ಎಳೆಯನ ಪುಟ್ಟ ಬಾಯೊಳು ಮೆಲ್ಲಮೆಲ್ಲನೆ ಮೊಳೆವಲ್ಲಳೊಡೆದು ಮೂಡಿ 
ದುವು (ಮೋಹತ. ೧೭-೭೦); ನಾನು ತೀರ ಎಳೆಯನಿದ್ದಾಗ... ಕರ್ನಾಟಕಿ 
ಸಂಗಿ$ತವೆಂಬುದು ಅಪೂರ್ವದ ವಸ್ತುವಾಗಿತ್ತು (ಯಕ್ಷಬ. ೬೪). 


ಗಿಗಿಗಿ೮ 


23 


43 


ಎಳೆಡೋಂಟಿ 


ಎಳೆಯರ್‌, ಎಳೆಯರು (ಬಹುವ) : ನೆರೆಮನೆ ತನರ್ಮನೆಯೊಳಿಡಳೆಳೆ 
ಯರೆಂ ಚುಂಬಿಸುವಳೊಲಿದು ಪಾಡುವಳ್‌ (ಜೈ ಮಿಭಾ. ೫-೫೭); ಮಂನೆಯ 
ಒಡಮರಸಂ ತಂನ ನಡಪಿದ ಎಳೆಯರು ಆಗಚಿ ತಡಕೆ ತನುಪಟ್ಟವಳಿಯೆ 
(ಎಕ. ೫11, ಶಿವಮೊ. ೨೩-೯; 1115). ಎಳೆಯರಲುಣಿ - ದುಂಬಿಯ 
ಮರಿ: ಎಳೆಯರಲುಣಿಯಲರ್ಗೊಳದಮಳ್ನೆರೆಯೆಡೆಯೊಳಗರಸಂಚೆಯ 
ಮಣ (ಜಯಕಾ. ೨-೬೨). ಎಳೆಯಳ್‌, ಎಳೆಯವಳ್‌ - ಚಿಕ್ಕವಳು ; 
ಬಾಲೆ: ಚೇಟಿದುರುಳಿಯ ಬಳಗಮಿದೆಂದೆಳೆಯಳೆಳಸಿ ತಳವೆಳಗಾದಳ್‌ 
(ಪಂಪಭಾ. ೫-೩) ; ಪ್ರಿಯಂಗೆಳೆಯಳ ರೂಪು ಭಾವಿಪೊಡೆಯಂಗಜರಾಜನ 
ದುರ್ಗಮೆನ್ನಿರೇ (ಗದಾಯು. ೮-೫೯) ; ಇರ್ಕೆಲದ ಪರಿಕಾಲ್ಲಳಿಂ ತಣ್ಣಲೆ 
ವೆಳವಸಲೆಗಳನೆಳಸಿ ಸುಲಾವೆಳೆಯವಳಂ (ವರ್ಧಪು. ೪-೭೫). 

[ದೇ. ॥ ತಮಿ. ಇಳ, ಇಳಂ, ಇಳ್ಳೆ, ಇಳ್ಳಿದು; ಮಲ, ಇಳ; 
ತುಳು. ಎಳೆ, ಎಳತ್ತ್‌, ಲತ್ತ್‌; ಕೊಡ. ಏಳೀ ಐ ಯೌವನ; ತಲು. 
ಎಲ್ಲ ಲೇ, ಲೇತ; ಕೋಲಾ, ನಾಯ್ಕಿ. ಲೇಜಾ ಕರು; ಗೊಂಡಿ. 
ಲಯೊರ್‌ - ಎಳೆಯ, ಲೆಯಾ - ಎಳೆಯಳು] 

ಎಳೆದ್ದು (ಅ). ಚಂಚಲವಾಗಿ; ಅಲುಗಾಟದಿಂದ ಕೂಡಿ: “ತರಲಾರ್ಥ 
ದಲ್ಲಿ - ಎಳದೆಂಬರ್ಥದಲ್ಲಿ? (ಶಮದ. ಕಿ. ೩೧೨ ಟೀಕು) ; ಮನಮೆಳದಾಗೆ 
ವೈರಿಗೆ ಮನೀಷಿಜ ನಂ ಮನಮಖಾಯೆ ಮಾನಿಶೀಜನಮಭಿಮಾನಮಂ 
ಮಜಕಿಯೆ (ಪಂರಾಮಾ. ೩-೯) ; ಜಲಜನಾಭನ ಕರುಣನೆಮ್ಮೊಳಗೆಳದಹುದೆ 
(ಕೋಗಯ. ೧೫-೫೮). 
[ಜೀ. 1 ತಮಿ. ಮಲ. ಇಳಗು, ಇಳಕ್ಕು ಇ ಅಲುಗು; ಕಂಪಿಸು] 
ಎಳದುಂಜಿ, ಎಳೆದುಂಬಿ (ನಾ). ಎಳೆಯತುಂಬಿ; ದುಂಬಿಯ ಮರಿ: 
ಪಾಡುವೆಳ [ಪಾಠಾ ೦. ಳೆ]ದುಂಬಿಗಳ್ಳೊರೆಯೆ (ಜೈ ಮಿ ಛಾ. ೨-೬೫). 
ಎಳೆದುಂಬಿ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಎಳ್ಳ (ಆ ಎಳದು) + ತುಂಬಿ] 
ಎಳೆದುಪ್ಪುಳೆ (ನಾ). ಎಳೆಯದಾದ ತುಪ್ಪಟ : ಕೇದಗೆಯೆಸಳೊಳ್ತೊಳೆ 
ಯಳೆನುತ್ತೆ ಜವಾದಿಯನಗಣ್ಬಿಸುತೆಳದುಪ್ಪುಳಮಂ ಸೋದಿಸಲೆನುತೊರ್ವ 
ಕೈಲುವೆರೆಲುಗುರ್ಗೊನೆಯಿಂ ಕರ್ದುಕುತಿರೆ (ಜಯಕಾ. ೧-೬೧). 
[ಎಳ್ಳ (ಆ. ಎಳದು) * ತುಪ್ಪುಳ (ಆ ತುಪ್ಪುಟ್‌)) 
ಎಳದುವರಿ "ಎಲ3' ಪರಾ. 
ಎಳದೆಂಗು (ನಾ). ಎಳೆಯದಾದ ತೆಂಗು: ಎಳದೆಂಗಿನೆಳೆಯೆಲೆಯನ 
ಮರ್ಕೆವಡೆಯೆ ಪೆಹೆದು (ಚಂದ್ರಫು. ೭-೯೫ ವ). 
[ಎಳ್ಳ (೮ ಎಳದು) * ತೆಂಗ್ಳು) 
ಎಳದೆನೆ (ನಾ). ೧. (ಮೊದಲನೆಯ) ಗರ್ಭ. “ಎಳದೆನೆಯಾವು? 
ಪರಾ. ೨. ಎಳೆಯದಾದ (ಧಾನ್ಯದ) ತೆನೆ: ರಾಗಿ ಯ ಎಳದೆನೆ 
ತಿನ್ನಲು ರುಚೆ (ರೂಢಿ). [ಎಳ್ಳ (4 ಎಳದು;) * ತೆನೈ] 
ಎಳದೆನೆಯಾವು (ನಾ). ಮೊದಲಸಾರಿ ಗರ್ಭವಾದ ಹಸು: 
“ಪಲ್ಫಿಫೀ, (ಪಲಿಕ್ಸೀ) ಬಾಲಗರ್ಭಿಣೀ - ಈ ೨ ಎಳದೆನೆಯಾವು” 
(ಹಲಾಯು. ೪೬-೧೧೮). [ಎಳದೆನೆ + ಆವು] 
ಎಳೆದೊಳೆಸಿ (ನಾ). ಎಳೆಯದಾದ ತುಳಸಿ: ಪಣೆಯ ಕತ್ತುರಿಯ ತಿಲಕದ 
ಮುರಿದ ಪುರ್ಬುಗಳ ಸುಳಿಗುರುಳ ಮಣಿಮಕುಟಿದೆಳದೊಳಸಿಯ ಕೊರಳ 
ವನಮಾಲೆಗಳೆ (ಜೈಮಿಭಾ. ೨೬-೬೮). [ಎಳ್ಳ (ಆ ಎಳದು) * ತೊಳಸಿ) 
ಎಳದೋಂಟಿ, ಎಳದೋಟ (ನಾ). ಎಳೆಯ ತೋಟ: ಬಸದಿಯ 
ಪಡುವಣ ಎಳದೋಣ್ವಮುಂ (ಎಕ. ೫, ಕೋಲಾರ. ೯೦-೮೭ ; 903). 
ಎಳದೋಟಿ: ಪ್ರಜೆಯುಂ ಇಟ್ಟು ಮಾಡಿದ ಸ್ತಿತಿ ಎಳಬೋಟ್ಟೊದೆಕೆ 
ಪಡಿದ ಬಲಕೆ ಎರಡು ;ಕೊಯಿಲು (ಸೌಇಇ. X1-i, ೧೨-೨೦ ; 667), 
[ಎಳ್ಳ («. ಎಳದು) + ತೋಂಟ] 


ಎಳೆದೋಟ 


ನಳದೋಟ "ಎಳದೋಂಟ' ನೋ. 
ಎಳನಗರ (ನಾ). ಒಂದು ನಗರದ ಹೆಸರು: ಚನಸ್ಯದೊಕ್ಕೊ ಭೇಟ 
ನಾರಾಯಣೇಶ್ವರಮಮ್ಮಾಡಿಸಿ ಯೀದೇವರ್ಗ್ಗೆಳನಗರಮಂ ಸರ್ಬ್ಬಬಾಧಾ| 
ಪರಿಹಾರಮಾಗಿ ಕೊಟ್ಟಿರ್‌ (ಎಕ. ೫, ಮುಳಬಾ. ೩೮-೭೨ ; 980). 
[ಎಳ್ಳ * ನಗರ] 
ಎಳನಗೆ, ಎಳೆನಗೆ (ನಾ). ಮೃದುವಾದ ನಗೆ; ಕಿರುನಗೆ; ಬ 
ಉಗುವೆಳನೀರಿಂದಂ ಕದಳಿಗಳಾ ಕದಳಿಗಳ ಪಣ್ಣರಸದಿಂ ಪುಂಡ್ರೇಕ್ಷು 
ಗಳಿಕ್ಷುರಸದಿನಾ ಕಳವೆಗಳಾ ಕಳವೆಗಳ ಕಣಿಶದಿಂ ಗಿಳಿ ಬಳೆಗುಂ (ಗಿ೦ಕ. 
೨-೧೪) ; ಇಂಗಿನೊಳು ನಾತವನು ತೆಂಗಿನೊಳಗೆಳನೀರ ಭೃಂಗ|4 
ಕೋಕಿೆಯ ಕಂಠದೊಳು-ಗಾಯನವ ತುಂಬಿದವರಾರು (ಸರ್ವಜ್ಞ.೧೯೩). 


3 


ಹಾಸ: ಎಳನಗೆಯ ಸಿರಿಮೊಗದ ಚೆಲುವಿನ ಹೊಳೆಹೊಳೆವ ನಿಟ್ಟಿಸಳು 
ಗಂಗಳ... ಮುನ್ನಿನ ರೂಪ ತೊ ಆಕ ೦ದ (ಕುವ್ಯಾಭೀ. ೩-೭೬) ; 
ಎಳ [ಸಾಕಾಂ. ಳೆ1ನಗೆಯ ಬಾಯ್ದೆಆಕಿಯ ಮಿಣುಗುವ ದಂತಪಂಗ್ತಿಗಳ 
(ತೊರರಾ, ೧-೮-೮೦) ; ಆವಗಂ ಸರಸಕರುಣಾಮೃತದ ಕಳೆಗಳಿಂ ತೀವಿ 
ದೆಳನಗೆಯ ಬೆಳ್ಳಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀೀರಮಣನಾಸ್ಕ 
ಚಂದ್ರಂ (ಜೈಮಿಭಾ. ೧-೧) ; ನಿಶೆಯಿಂದ ಉಷೆಯ ಎಳನಗೆಯ ಬಗೆಗೆ 
ಸೋತಿರೆಲು (ಅರಳು. ೧೧೭-೫). ಎ ಳೆನಗೆ;: ನಲಿವು ಮಿಗೆ ತಾನವರಡಿ 
ಗಳಂ ತೊಳೆದು ನಂದಿಸುವೆಡೆಯೊಳೆಳೆನಗೆ ಮೊಳೆಯಲಾ ಮೃಡ ಮೂರ್ತಿ 
ಭೋಗಯ್ಯ್ಮಗಳಿಗಿಂತೆಂದ (ಬಸಪು. ೫೩-೩೩). 
[ಎಳ್ಳ (ಆ ಎಳದು) + ನಗೆ] 
ಎಳೆನನೆ (ನಾ). ಎಳೆಯದಾದ ನನೆ, --ಮೊಗ್ಗು : ಎಳನನೆ ತೀನಿ 
ತೋರ್ಪ ಮೊನೆಮಲ್ಲಿಗೆ ತಾವರೆ ತೀವಿತೋರ್ಪ ತಂಗೊಳಂ.... ತದ್ವನ 
ಮಧ್ಯದೇಶದೊಳ್‌ (ರಾಜಶೇ. ೨-೩೭). 
[ಎಳ್ಳ (ಆ ಎಳದ್ಳು) + ನನ್ಮೆ] 
ಎಳನವಿಲ್‌ (ನಾ). ಎಳೆಯದಾದ ನವಿಲು; ಮರಿನವಿಲು : ಎಳನವಿಲ 
ಕಲಾಪಂಗಳನಳವಡೆ ತಳೆದುಂ ಮದೇಭ ಮಸ್ತಕ ಮುಕ್ತಾಫಳ ವಿಲಸಿತ 
ಸಾಪಕ್ನೀಕುಳದೊಳ್‌ ಗರ್ನಿಸುವ ಶಬರಿಯಿರವತಿಚಿತ್ರಂ(ಗಿರಿಕ.೧-೧೧೯). 
[ಎಳ್ಳ (ಆ ಎಳದು) + ನವಿಲ್‌] 
ಎಳನಾಗ, ಎಳೆನಾಗ (ನಾ). ೧. ಎಳೆಯದಾದ ನಾಗರಹಾವು; 
ಮರಿನಾಗರಹಾವು : ಸಿಂಗದ ಮೊಲೆಯುಂಬ ಮಖಿಯಾನೆ ವ್ಯಾಘ್ರ 
ಕುಚಂಗಳ ಪೀರುವ ಹರಿಣ ಮುಂಗುರಿಯೊಡನಾಡುವೆಳನಾಗನ 
ಕಂಡಂಗಜ ವಿಸ್ಮಿತನಾದ (ಮೋಹತ. ೬-೫೩). ೨. ಒಂದು ಮೂಲಿಕೆ: 
ಕಕ್ಕೆಯೆಳನಾಗ ಮಹಾಮೆ ಕ್ಕೆ ಯಗುಳು ಶುಂಠಿ ನಿಂಬಿ ಮೂಗೊಜಕಿ 
ಕರಂ (ಖಮದ. ೧೯-೫೭). ಎಳೆನಾಗ: ೧. ನಾಲೀಗೇ ಮೇಲೇ 
ಗೆಜಲಿಕ್ಕಿ ಹುತ್ತಿಕ್ಕಿ ನಿನ್ನೆತ್ತೀಲ್ಯಾಡಾನೇ ಎಳೆನಾಗಾ ಸುಳಿನಾಗಾ 
ಮುತ್ತೀನ ನಾಮಾದ ಮುದಿನಾಗಾ (ಹುಟ್ಟಹ. ೫೭). 
[ಎಳ್ಳ (ಆ ಎಳದು) * ನಾಗ] 
ಎಳನಾಗರ "ಎಲೆನಾಗರ' ನೋ. 
ಎಳನಾಯ್‌ (ನಾ). ಎಳೆಯ ನಾಯಿ; ನಾಯಿಮರಿ: ಕಪ್ಪಕಪ್ಪನೆಯ 
ಗಿರಿಗಳ ಪರ್ಜುಗೆಗಳಂತೆ ಬಪ್ಪ ಬಪ್ಪೆಳನಾಯ್ಗ ಳಂ ಹಾಸೊಳಾಂತು 
ಬಂದುದು ಶಬರೆಸೇನೆ (ಜೈಮಿಭಾ, ೨೮-೪೧). 
| [ಎಳ್ಳ (ಆ ಎಳದು) * ನಾಯ್‌] 
ಎಳೆನೀರ್‌, ಎಳನೀರು, ಎಳೆನೀರ್‌, ಎಳೆನೀರು (ನಾ). ಎಳೆಯದಾದ 
ತೆಂಗಿನಕಾಯಿಯ ನೀರು; ಸೀಯಾಳ: ಎಳನೀರೊತ್ತಿನೊಳೊತ್ತಿ 
ಬರ್ಪ ಪೊನಲೊಳ್‌ (ಆದಿಪು. ೧-೬೪) ; ತೆಂಗಿನೆಳನೀರುಮಂ ಕೊಳಲಿಂ 
ಬಪ್ಪಂತಿರೆ ಮಾಡಿ ನಟ್ಟ ಕೌಂಗಿನ ಮರೆಂಗಳುಮಂ (ಪಂಪಭಾ. ೫-೪೭ ವ); 


20 


2993 


ಎಳೆಬುಳಿಪುಳಿ 


ಎಳೆನೀರು : ಎಳೇಎಳನೀರಿಗೆ ಚೂರಿಯ ಮೊನೆಯಿಂದ ಚುಚ್ಚುವಂತೆ 
(ನಿಷ್ಕಾಮ, ೨೦). ಎಳೆನೀರ್‌ : ಚಂಚಚ್ಚಕೋರಾಕ್ಷಿಯರ್‌ ತಾಮೆಳೆ 
ನೀರ್‌ ಬೆಳ್ಡಿಂಗಳೊಳ್‌ ಬೆಂಚೆಗೆ (ಅರ್ಧ ನೇ. ೧-೬೫); ಎಳೆನೀರ್ಗಳಿಂ 
ಬೆಳೆದ ಕರ್ಬುದೋಂಟಂಗಳಿಂ (ತಿರುರ. ೨-೯); ಎರಡು ಸಾಸಿರ ಬಾಳೆ 
ಬಲುವಣ್ಗಳಂ ಎಂಟುನೂರಮೆಳೆನೀರ್ಗಳಂ ನೆಲದ ಪಂಕದೊಳಿರಿಸುತಂ 
(ಮಹಾನಿ. ೧೪-೯೦). ಎಳೆನೀರು: ಗಾಣಡೊಳಿಟ್ಟಿ ಕಣೆಯದೊಳು 
ಎಳೆ[ನಾಠಾಂ. ಳ]ನೀರು ಸಹಿತ ಹುಯಿದಾಡಿಸುತ್ತಾ ಯೆಣ್ಣೆಯಂ ತೆಗೆದು 
ಬೈಚಿಡುವುದು ( ಸೂಪಶಾ, ೨-೨೩). 
[ಎಳ್ಳ (ಆ. ಎಳದು) + ನೀರ್‌. 1 ಶಮಿ, ಮಲ. ಇಳನೀರ್‌; ತೆಲು. 
ಎಡನೀರು] 
ಎಳನೀರು "ಎಳನೀರ್‌' ನೋ. 
ಎಳನೀರ್ವೂ (ನಾ). ಎಳೆಯದಾದ ತಾವರೆಯ ಹೂವು; ಎಳೆಯ 
ಕಮಲದ ಹೊ: ನೀರ್ವಡಿಸಿ ಪಿಡಿದ ಕರಿಯೆಳನೀರ್ವೂವಂ [ಪಾಠಾಂ. 
ಅಳಿನೀರ್ವೂವಂ, ಎಳೆನೀರ್ವೂವಂ) ಚುಂಬಿಸುತ್ತೆ ನಾರಿಯ ನಾಣಿಂ ಸಾರ್ವ 
ಮೊಗಂ ಕಟ್ಟ ಲೆಯ ೦ ಪೀರ್ವಮೃತಕರಂಬೊಲೋಪನಂ ನುಡಿಯ 
ಲೊಡಂ (ಅರ್ಧನೇ. ೧-೧೧೫). [ಎಳ್ಳ (€ ಎಳದು) * ನೀರ್ಪೂ] 
ಎಳನೀರ್ವೊನಲ್‌ (ನಾ). ಎಳನೀರಿನ ಪ್ರವಾಹ: ಬೇರ್ವೆರಸು ಕಾಯ್ತ 
ಪಲಸೆಳನೀರ್ವೊನಲಂ ಕಜಕಿವ ತೆಂಗು (ಶಮದ. ೬೭ ಪ್ರಯೋ) ; ಬೇರ್ವೆ 
ರಸಿ ತುದಿವರಂ ಕಾಯ್ತ ಪನಸಂಗಳೆಳನೀರ್ವೊನಲುಮಂ ಕಟಿವ ತೆಂಗು 
` (ಚೆಬಪು. ೧೧-೨೨). [ಎಳನೀರ್‌ + ಪೊನಲ್‌) 
ಎಳನೀಲ, ಎಳೆನೀಲ (ನಾ). ೧. ರಾಜಾವರ್ತವೆಂಬ ನೀಲರತ್ನ: 
“ಎಳನೀಲಮತಿ ಭಾವಿಸೆ ರಾಜಾವರ್ತಮೆಂದು ಪೇಟ್ವಿರ್‌? (ಕವಿಕಂ. ೫೨), 
ಎಳೆನೀಲ: ೧. *ರಾಜಾವರ್ತಂ - ಎಳೆನೀಲಂ ೫ (ಕಮದ. ಪರಿ. ೨). 
೨. ನಸುನೀಲಿಬಣ್ಣ : (8). [ಎಳ್ಳ (ಆ ಎಳದ್ಳು) * ನೀಲ್ಕ) 
ಎಳೆನೇಸರು "ಎಳನೇಸಜರ್‌? ನೋ. 
ಎಳನೇಸೇಟ್‌, ಎಳನೇಸರು, ಎಳೆನೇಸಆ್‌, ಎಳೆನೇಸಣು (ನಾ). 
ಎಳೆಯ ಸೂರ್ಯ; ಬಾಲರವಿ: ಎಳನೇಸಅ ತೇಜದೊಳೋರಂತಪ್ಪನಂ 
(ವಡ್ಡಾರಾ. ೪೪-೨೩); ತೊಳಗುವೆಳನೇಸಜಕೋ ಎಂಬಂತೆ ಕಣ್ಣೆ ಮಂಗಳ 
ವಾದ (ಸಿದ್ಧರಾ. ೧-೫೭) ; ಥಳಥಳಿಪುದಯಾಚಲಾಗ್ರದೊಳಗೆ ಮೂಡು 
ವೆಳನೇಸಜಂತೆ ರಾಜಿಸುತ (ಕಂನವಿ. ೭-೭೮). ಎಳೆನೇಸೆರು : ಜಗುಲಿ 
ಯಲ್ಲಿ ಕುಳಿತೆಳನೇಸರು ಮೂಡುವೆಟ್ಟ ವನ್ನೇರುವ ಸಂಭ್ರಮವನ್ನು 
ನೋಡುತ್ತಾ ಮೈಮರೆತಿದ್ದನು (ಮಣಿಸ. ೧). ಎಳೆನೇಸೇಟ್‌ : ಪೊಳೆ 
ವೆಳೆನೇಸಆಂ ತೆಗೆದ ರಶ್ಮಿಗಳಂತೆ ಮಡಲ್ತು (ಕಾದಂಪೂ: ೬೬೯) ; ಮೂಡು 
ವೆಳೆನೇಸಆಿಂದುಆ?್‌ ನಮಿಸಿ ಕೊಳ್ವ ಮೆಯ್ಧಾಡಿ (ಪದ್ಮರಾ. ೨-೬೪). 
ಎಳೆನೇಸಣಜು : ಎಳೆನೇಸಣು ವಿಯೋಗದಭಿಸಾರಿಕೆಯರತಿದೂಸರು 
(ಸೌಂದಪು. ೧೭-೫೫). [ಎಳ್ಳ (« ಎಳದು) + ನೇಸಲ್‌'] 
; ಎಳೆನೊಮ್ಮೆದಿವ್ವೆ (ನಾ). ಒಬ್ಬಾತನ ಹೆಸರು: ಎಳನೊಮ್ಮೆದಿವ್ವೆಯ 
ಮಗನಯ್ಯ ಪಣಮೆಯನ ಕೊಟ್ಟಿ ಮಣ್ಣ (ಎಕ. ೫, ಕೋಲಾರ. ೯೦-೯೧; 


[1] 


903). 


| ಎಳಪು (ನಾ). ೧. ಎಳೆಯತನ; ಬಾಲ್ಯ : ಸ್ವಲ್ಪವಾದರೂ ವ್ಯವಹಾರ 


ಜ್ಞಾನವಿಲ್ಲ. ಶುದ್ಧ ಎಳಪು (ಉಮಾಶಿ. ೮೨). (ಗು). ೨. ಎಳೆಯ; 
ವೃದ್ಧಿಹೊಂದದ : ಈ ಎಳಪು ಕಂಪನಿ ಹೇಗಿದೆ ನೋಡೋಣಾಂದ್ರೆ 
(ಕಲ್ಯಾಣಿ. ೨೨೨). [ಎಳ್ಳ (ಆ ಎಳದು) * -ಪ್ಪು) 
ಎಳಬುಳಿಪುಳಿ (ನಾ). ಒಂದು ಸ್ಥಳದ ಹೆಸರು: ಅ ಕೈ ಎಳಬುಳಿ 
ಪುಳಿಯಿ[೦] ನೊ[ಟ][೦ಬ]ಸಮುದ್ರಕ್ಕೆ ಬಪ೯ ಪಳ್ಳಂ (ಎಇ. ಖೈ 


[1] 


೬೭-೪೨ ; 892). 


ಎಳೆಚೆ 


ಎಳೆಬ್ಬೆ (ನಾ). ಒಬ್ಬಾಕೆಯ ಹೆಸರು: ಮೊಳೆನೆಡೆ ಏಚ್ಛಣ್ಣುಗಂ ಆದಿತ್ಯ 
ಭಟಾರಜ್ಸ್‌ ಎಳಬ್ಬೆಯಾ ಕೊಟ್ಟಿ ಮಣ್ಣು (ಎಕ. 1೪, ಎಳಂದೂ. ೨೫-೬; 
925 1). (ಎಳ? + ಅಬ್ಬೆ] 
ಎಳೆಬ್ಸೆನಾಯ್‌ (ನಾ). ಒಂದು ನಾಯಿಯ ಹೆಸರು (?) : ಆ ಅರಸು 
ಬನ್ನು :ಎಳಬ್ಬೆನಾಯ ಮುಟ್ಟ ಪೋಗೆ ಬೆಂಕೊಣ್ಣುಕ್ಕಳಿಕ್ಯಾಟಿಯಾ ಕಾದಿ 
ಸತ್ತಂ (ಎಕ. 2೧, ಅರಸೀ. ೨೧೫-೭ ; 890). 
.[ಎಳ ? + ಅಬ್ಬೈ * ನಾಯ್‌] 
ಎಳಭಟಿ (ನಾ). ಎಳೆಯ ವಯಸ್ಸಿನ ಭಟ, ಸೈನಿಕ: ತೊಲ 
ತೊಲಗು ಕಲಿಭೀಷ್ಮ್ರ ವೃದ್ಧರಿಗೆಳಭಟರ ಕೂಡಾವುದಂತರ (ಕುವ್ಯಾ ಭೀ. 
[ಎಳ್ಳ (ಆ ಎಳದು) + ಭಟ] 
ಎಳಮಗ (ನಾ). ಎಳೆಯ ಮಗು; ಕೂಸು; ಬಾಲಕ: ಪಾಪಿಗಳೆಳ 
ಮಗನ ನೂಕಿದರು ಕಾಳೆಗಕೆಂದುದಮರಗಣ (ಕುವ್ಯಾಭೀ. ೪-೪೯). 
ಎಳಮಕ್ಕಳ್‌ (ಬಹುವ): ಹಳ್ಳಿಮರಿಗ ಕುಮ್ಬಣ್ಣಗಂ ಎಳಮಕ್ಕಳ್ಳ 
ಮೆಚ್ಚಿ ಬುಗೆನೆಗೆಯು ತಾಜಕಿಯ ಬಿಟ್ಟಿ (ಎಕ. 111, ನಂಜನ. ೯೭-೮; 
898 ?); ಆಡುನೆಳಮಕ್ಕಳೊಡನಾಡುವಂ ಲೀಲೆ ಮಿಗೆ ನೋಡುವಚ್ಚರಿ 
ಗಳಂ ನೋಡುವಂ (ಚೈ ಮಿಭಾ. ೨೮-೨೨), [ಎಳ್ಳ (ಆ. ಎಳದ್ಕು)* ಮಗ] 
ಎಳಮನ, ಎಳೆಮನ (ನಾ). ಎಳೆಯ ಮನ ಸ್ಸು; ಮೃದುವಾದ 
ಮನಸ್ಸು; ಕೋಮಲ ಹೈದಯ : ಬಿಸತಂತುವಿನೊಳ್ನೊರೆಯೆನಿಪೆಳ 
ಮನದೆನ್ನಂ ಪರಿಭವಿಪ್ಪದೆ ಕಂಡು ಕನ್ನೆಯಂ ಯುವರಾಜಂ (ಕಾದಂಲ. 
೩೦೧). ಎಳೆಮನ: ಕುಲಜನ್ಮಕರ್ಮಂಗಳಂ ಜ್ಞಾನದಿಂದರಿದು ಎಳೆ 
ಮನವ ಮಾಡಿಯಾಕೆಯ ಮೇಲೆ (ತುರಂಗ. ೯-೩೮). 
[ಎಳ್ಳ (ಆ. ಎಳದು) + ಮನ್ನ] 
ಎಳೆಮಾದಳೆ (ನಾ). ಎಳೆಯದಾದ ಮಾಡಲ: ಸೊಗಸುವೆಳಮಾದಳದ 
ಸುಮನೋನುರಾಗದಿಂ ಪಲವು ಬಣ್ಣಂಗಳಂ ತೆಗೆದುಟ್ಟು ರಂಜಿಸಿದರು 
(ಜೈಮಿಭಾ. ೩೦-೧೬). 
[ಎಳ್ಳ («ಎ ಎಳದು) *- ಮಾದಳ (ಇ ಮಾದಲ)] 
ಎಳಮಾಮರ (ನಾ). ಎಳೆಯದಾದ ಮಾವಿನ ಮರ: ಪೊಸವೇಟ 
ಮೆಂಬ ಚೆಲ್ವಿಡಿದೆಳಮಾಮರಂ ಪುಳಕಮೆಂಬ ನವಾಂಕುರದಿಂ...ಸುಸಿ 
ಲೆಂಬ ಬಸಂತದೊಳೇಂ ಪೊದಲ್ದುವೋ (ಆದಿಪು. ೧೨-೨೯). 
[ಎಳ್ಳ (£ ಎಳದು) *- ಮಾಮರ) 
ಎಳೆಮಾವು, ಎಳೆಮಾವು (ನಾ). ಎಳೆಯದಾದ ಮಾವಿನ ಮರ, 
— ಹೆಣ್ಣು: ಮೃದುಮಧುರಸ್ವನಂ ನೆಗಟಕಿ ಬಂದೆಳಮಾವಿನೊಳಿರ್ದು 
ಕೂಡೆ ಪಾಡಿದುದು ಮದಾಳಿಮಾಲೆ (ಪಂಪಭಾ. ೧೪-೧೨); ಎಳಮಾವೇ 
ತಳಿರುಯ್ಮಲೇ ಕೊಳೆ ತಗುಳ್ಲಿಂದೋಳಮೇ ಕೋಗಿಲೇ (ಕಾವ್ಯಾವ. ೧೨೯). 
ಎಳೆಮಾವು : ಮಧುಮಾಸದ ಗೋಸನೆ ತುಂಬಿಯಿಂಚರಂ ಬಂದೆಳೆ 
ಮಾವಿನೇಳ್ಗೆ ಬಗೆದಂದು ನಿರರ್ಥಕಮಾಗದಿರ್ಕುಮೇ (ಕಾದಂಉ. ೫೫೬). 
[ಎಳ್ಳ (<4 ಎಳದು) *- ಮಾವು] 
ಎಳಮಿಂಚು, ಎಳೆಮಿಂಚು (ನಾ). ಎಳೆಯ ಮಿಂಚು; ಸಣ್ಣಮಿಂಚು: 
ಪೊಳನೆಳಮಿಂಚಿನಂತೆಸೆದು ಗಾಡಿಯೊಳೊಂದಿದ ತನ್ನ ರೂಪು ಕಣ್ಗೊಳೆ 
(ಆದಿಪು. ೨-೭೧) ; ಮುದ್ದುಗಣ್ಗಳ ಬೆಳಗೆಂಬೆಳಮಿಂಚಿನ ಗೊಂಚಲಿಂ 
ಮುಂದಾಡುತ್ತುಂ (ಅರ್ಧನೇ. ೧೯೨ ವ); ಮಲಯಜನಮಿಕ್ಕಿ ಮುಡಿದು 
ಮಲ್ಲಿಗೆಯಂ ಬಿಳಿದುಟ್ಟೋರಾಣಿಯ ಮುತ್ತಂ ತೊ ಟ್ಟಿ ಳಮಿಂಚಿಂ 
ಕಂಡರಿಸಿದ ಕಾಂತೆಯೆನಲ್‌ ಕಡುಸೊಗಸಿದಳು (ಜ ಯ ಕಾ. ೨-೪೯). 
ಎಳೆಮಿಂಚು : ಪುದಿಜೆಳೆಮಿಂಚುಗಳ್‌ ಪೊಳೆದವೊಲ್‌ ಸುಲಿಪಲ್ಗಳ 
ಕಾಂತಿ ಪೊಣ್ಮೆ (ಕಾದಂಪೂ. ೫೮೨); ಎಳೆಮಿಂಚುಗಳೆನಿಪುವು ಬಾಳ ತಮಾಳ 
ಗಹನಡೊಳ್‌ ಸುಟ್‌ವ ಶಬರಿಯರ ಕಡೆಗಣ್ಗಳ್‌ (ವರ್ಧಪು. ೧೦-೧೮) ; 


೬-೧೪). 


ಗೆ ಗಿಗಿ೨೦ 


25 


50 


45 


ಎಳೆಮೆಯ್‌ 


ಎಳೆಮಿಂಚಂ ಕಡೆಗೈದು ಕಂಡರಿಸಿ ನೀಳ್ಲಿಟ್ಟಿಂತೆ. ., ಪ್ರೋತ್ತುಂಗ 
ತಾರಾಚಳಂ (ಉದ್ಭಟ. ೧೨-೧೧೯) ; ಅಡಿಗಡಿಗುರ್ವಿ ಮಿಂಚುನವೆಳೆಮಿಂಚು 
(ರಾಜಶೇ. ೮-೧೦೨). [ಎಳ್ಳ (-. ಎಳದು) + ಮಿಂಚ್ಕು] 

ಎಳೆಮಾನ್‌, ಎಳಮಾನು, ಎಳೆಮಾನು (ನಾ). ಎಳೆಯ ಮಾನು; 
ಮರಿಮಾನು : *ಎಳಮಾಂಗಳ್‌' ಶಕುಲಂಗೆಳ್‌ ನಳಮಾನಂ ಚಿಲಿ 
ಚಿಮಾಭಿಧಾನಮದಕ್ಕುಂ” (ವಸ್ತುಕೋ. ೨೩-೬); ಇವು ಮಗುಳ್ದುಪ್ಪರಿಸು 
ವೆಳಮಾನ್‌ ಬಿದಿರ್ವ ಶ್ರೀಕರಮಲ್ಲ . . . ಎನಿಸಿದವು ಕಡಲೊಳು(ಜೈ ಮಿಭಾ. 
೬-೬). ಎಳೆಮಾನು: ಬಂಡುಣಿಪಸುಳೆಯ ತಿರುವಿಲ್ಮಾಅನ ಪಳನಿಗೆ 
ಯೆಳಮಾನೆರಡಂ ಕೊಂಡು (ಜಯಕಾ. ೪-೩೪). ಎಳೆಮಾನು : ಒಸೆದು 
ನೋಡಿದನಕ್ಷಿಯಿಂದೆವೆಮಿಸುಕೆದೆಳೆಮಾನುಗಳ (ತೊರರಾ. ೩-೧೨-೩೯); 
ಎಳೆಮಾನೆಣೆವಕ್ಕಿ ಕಳಹಂಸಗಳು ನಾಚಿ ಮುಳುಗಿದುವಿರಡೆ ಪಾಟ್‌ ದುವು 
(ಕಂನವಿ. ೨೫-೧೨೦). [ಎಳ್ಳ (೮ ಎಳದು) * ಮಾನ್ಸ್‌] 

ಎಳೆಮಾನು "ಎಳಮಾನ್‌' ನೋ. 

ಎಳೆಮುತ್ತು, ಎಳೆಮುತ್ತು (ನಾ). ಚಿಕ್ಕಮುತ್ತು ; ಸಣ್ಣಮುತ್ತು : 
ಮತ್ತಹಸ್ತಿಗಳ ಮಸ್ತಕದಿಂ. . . ಎಳಮುತ್ತನಾಯ್ವುತ್ತುಮಿರ್ಹ ಶಬರ 
ಪ್ರಿಯಕಾಮಿನಿಯರ್ಕಳಿಂ (ಶಮದ. ೧೩೫ ಪ್ರಯೋ) ; ಕಡುಮಿಜುಪ 
ಸೆಳ್ಳು ಗುರ್ವೆಳಗಿಡಿಯಲ್ಬೇಡಿತಿಯರಾಯ್ಡರೆಳಮುತ್ತುಗಳಂ (ಉದ್ಭಟ 
೨-೬೦) ; ಎಳಮುತ್ತಿನ ಶಂಖದ ಬೆಳ್ವೆಳಗಂ ಮುಕ್ಕುಳಿಸಿದಂತೆ ತೊಳ 
ತೊಳಗುವ ಸೈಪಳವಡೆ (ಶಬಶಂ. ೫-೭). ಎಳೆಮುತ್ತು : ತಿವಿದುವೆಳೆ 
[ಪಾಕಾಂ. ದವೆಳ] ಮುತ್ತುಗಳ ಚಂದ್ರಿಕೆ ಜವಳಿಸಿದವೊಂದೊಂದನೌಕಿ 
ದವವಿರಳಿತ ಮಣಿಕಿರಣ ವೇಣೀಬಂಧ ಬಂಧುರೆದಿ (ಕುವ್ಯಾಸ. ೧೩-೨೬). 

[ಎಳ್ಳ («ಎ ಎಳದು) * ಮುತ್ತು] 

ಎಳೆಮೆ,, ಎಳವಿ, ಎಳವೆ (ನಾ). ಎಳೆಯತನ; ಬಾಲ್ಯ: ಎಳಮೆಯ 
ಕಳಿದು ಜೌವನದುಬ್ಬಿನಿಂ (ಕರ್ಣವೃ. ೮-೧೮) ; ಎಳಮೆಯ ತೆಜನಿಂತಿ 
ದೆಂದು (ಗೀತ ಗೋ. ೮-೧೯); ಎಳನೆಣ್ಗಳೀ ಕೃತಿಗೇಳೆ ತಮ್ಮಿನಿಯರ 
ನೆಳಮೆಯೊಳಳವುಗೆಡಿಸದೆ (ಹದಿಬ. ೧-೫೩) ; ತಂದೆಯೊಡನೆಳಮೆಯೊಳೆ 
ನಿಮ್ಮೊಳೊಂದಾದೆನ್‌ (ಅಶ್ವತ್ಥಾ. ೨೫-೮). ಎಳೆವಿ: ಎಲೇ ಮಗನೇ 
ನಿನ್ನೆಳವಿಯ ಮುದ್ದಾಟಿವನು ಎಳಸಿ ನೋಡುವ ಭಾಗ್ಯವೆನಗಿಲ್ಲವಾಯ್ತು 
(ನೀಮಿಸ೦. ೨೦-೪೫); ಎಳವಿಯ ಬಾಲಕರ ಮೇಲೆ ಮಹೆತೆಯಂ 
ಹಿರಿದಾಗಿ ಮಾಳ್ಪಂದ (ಸಮ್ಯ ಕೌ. ೧೦-೭). ಎಳೆವೆ: ಉರ್ಚಿಸುವಂ 
ಶೈಲಶಿಲಾತಳನುನೆಳನೆಯೊಳ್‌ ನೃಪತ ನ ಯಂ (ಕಾದಂಪೂ. ೪೩೮) ; 
ಎಳವೆಯೊಳೆ ತನ್ನ ವೈರಿಯ ಮೊಳೆಯುಮನೊಗೆ ತಪ್ಪ ರುಜೆಯ 
ಮೊಳೆಯುಮನೊಗೆದಾಗಳೆ ಕಳೆಗೆ ಗೆಡ್ಡೆಗಟ್ಟದ ಬಲಕ್ಕೆ ಕಳೆಯಲ್ಕೆ 
ಬಾರದೆಂಬುದುಮಾಗಳ್‌ (ಸು ಕುಮಾ . ೧೧-೩೫); ತೊಟ್ಟಲೊಳರಸು 
ಮಗಂ ಬಳೆದಂ ಮಿಗೆ ಸೊಗೆಯಿಸುತುಂ ತನ್ನೆಳವೆಯೊಳು (ಜಯಕಾ. 
೨-೬೨); ೨೩ ವರ್ಷವೆಂದರೆ ಹೀಗೆ ಹಣ್ಣೂ ಅಲ್ಲ ಹಾಗೆ ಹದಿರೂ ಅಲ್ಲ 
ಎಳವೆ ಇನ್ನೂ ತೀರ ದಾಟಲ್ಲದ ಎಡಪ್ರಾಯ (ಮೂರುಉ. ೩೨). 

[ಎಳ್ಳ (ಆ. ಎಳದು) + -ಮ್ಮೆ. / ತಮಿ. ಇಳಮೈ, ಇಳ್ಳಿ; ಮಲ. 

ಇಳದು] ; 

ಎಳಮ್ಮೆ (ನಾ). (?) : ಬಿದಿರೆಯ ನಗ[ರ]ದಲು ಎಂಟು ಮಾನಿಸ ಸೆಟ್ಟ 
ಕಾರರುಂ [ನಾಲ್ವರು] ಎಳಮೆಗಳುಂ ಅಸೇಸ[ಹೊ]ಲಾರ ಧವರುಂ 
(ಸೌಇಇ. ೪11, ೨೧೩-೧೫ ; 7). [?] 

ಎಳಮೆಯ್‌ (ನಾ). ಎಳೆಯ ದೇಹ, --ಶರೀರ. 

ಎಳಮೆಯ್ಯಳ್‌ - ಎಳೆಯದಾದ ದೇಹವಿರುವವಳು; ಕೋಮಲೆ: 

ಮುನ್ನಿ ದನೇ ತಾನ್‌ ತಾಳ್ವಳ್‌: ದನಯೇ ಪೆಣ್‌ ಎಳಮೆಯ್ಯಳ್‌ (ಅಂತಿಗೊ 


೪೨-೪೭೬), [ಎಳ್ಳ (ಆ. ಎಳದು) * ಮೆಯ್‌) 


ಎಳಮೇಲ 


ಎಳಮೇಲ (ನಾ). ಒಂದು ಪ್ರದೇಶದ ಹೆಸರು: ಮಣ್ಣ್ಮಳಿಕ ನಾಯಿ 
ಮರಸ ಎಳಮೇಲ ಬಡಗವೊಲದಲು ಬಿಟ್ಟ ಮತ್ತ ೧೦೦ (ಸೌಇಇ. xX, 
೫೯-೪; 1086). [ಎಳ್ಳ * ಮೇಲ?) 
ಎಳಮೊಳೆಗು (ನಾ). ಮೃದುವಾದ ಧ್ವನಿ: ಮೇಳದ ಕೆಳದಿಯರು 
ಕೈಗೂಡಲು ನೇವುರದೆಳನೊಳಗು ನೋಹಿಸಲು ಮಾನಿನಿ ಬಂದಳಾಜೆ.ಡೆಗೆ 
ಅತ ೧೯-೬೪); ಒಲನಿಂದುಗುರಿಪ ವನಿತೆಯ ಕಂಕಣದುಲಿಸೆಂ 
ಬೆಳಮೊಳಗಂ ಕೇಳುತ (ಜಯಕಾ. ೫-೩); (ಜಯಳಾ. ೪-೨೪ ನೋ). 
[ಎಳ್ಳ (ಆ ಎಳದು) + ಮೊಳಗು] 
ಎಳೆಯಿ (ನಾ). ಒಂದು ಪಂಗಡ (?): ಇ ಧರ್ಮ್ಮನ ಮಾಣಿಕ 
ನಕರಂಗಳುಂ ಎಳಯಿಗಳುಂ ಆರೈವರು ಮಂಗಳ ಮಹಾ ಶ್ರೀಶ್ರೀ 


[1] 


(ಇಆ. ೪111, ೨೧-೫೦ ; 1077). 
ಎಳರು "ಎಳಟು? ನೋ. 
ಎಳಲ್‌ "ಎಟಲ್‌? ಕೋ. 
ಎಳಲತೆ, ಎಳೆಲತೆ (ನಾ). ಎಳೆಯದಾದ ಲತೆ, ಬಳ್ಳಿ : ಎಳಲತೆಯ 
ಗಣಿಕಾವಾಸಂಗಳೊಳಮಿಂಬಜಕಿದು ಬೀಡಂ ಬಿಡಿಸಿದಾಗಳ್‌ (ಆದಿಪು. 
೪-೯೨ ವು; ಬಳಸಿದೆಳಲತೆಯ ತಂಪಿಂಗೆ ಕಂಪಿಂಗೆ ಕೆಂದಳಿರಿಂಗೆ 
ಕರ್ಣಿಕೆಗಳೆಸೆವ ಕುಸುಮಕೆ (ಹ ಚ ಕಾ. ೫-೫೬) ; ಎಳಲತೆಯೊಲ್‌ ಮಿಗೆ 
ಹಳುಕುವ ದಿವ್ಯಾಂಗ (ಕಂನವಿ. ೨೧-೮೦). ಎಳೆ ಲತೆ: ಮರದಿಂ 
ಮರಕ್ಕೆ ದಾಂಗಂಡಿವರಿನೆಳೆಲತೆಯಂತೆ ನೀತಿಮಾಂಧಾತನೊಳಾವರಿಸಿರ್ದು 
(ಉದಂಪೂ. ೫೮೧). [ಎಳ್ಳ (ಆ ಎಳದು) * ಲತೆ] 
ಎಳಲಿಕ್ಕು "ಎಟಲಿಕ್ಕು' ನೋ. 
ಎಳಲಿಡು (ಕ್ರಿ). ನೇತುಹಾಕು; ತೂಗುಹಾಕು; ಇಳಿಯಬಿಡು : 
ಮೊಲೆಯ ಮೇಲೆಳಲಿಟ್ಟ ಮುತ್ತಿನೇಕಾವಳಿ (ರೇವಣ. ೯೮-೪೨); ಆ 
ವ್ಯಾಫ್ರಪಾದಪದಬಿಸಜಮಂ ತಾಳ್ಹ೦ತಿರೆಳಲಿಟ್ಟಿ ಪುಲಿಯುಗುರಿನೆಸಕದಿಂ 
(ಭಾವಚಿಂ. ೪-೯); ಎಳಲಿಟ್ಟ ಜಡೆಯಿಂದೆ ಕರತಳದೊಳಾಂತ ವೀಣಾ 
ದಂಡದಿಂದೆ ನಾರದಮುನೀಶಂ (ಹದ್ದೇಪು. ೧-೪೬)- 

[ಎಳಲ್‌ (ಆ ಎಟಲ್‌) + ಇಡು] 
ಎಳಲಿಸು (ಕ್ರಿ). “ತೊಂದರೆ ಪಡಿಸು” (ಪ್ರಸಕೀ. ಅಡಿಟ) : ಪರಜಾರೆ 
ಗೊಲಿದು ಸ್ವಪುರುಷನ ಎಳಲಿಸಿರುವವಳೆ ಕುಲಗೇಡಿ ಹೊಲೆತಿ (ಪ್ರಸಕೀ. 
೭೩-೨). "ಅಬಲಿಸು' ಪರಾ. [ಎಳಲ್‌ (೮ ಎಬಲ್‌) + -ಇಸ್ಯು) 
ಎಳಲು "ಎಟಲ್‌?' ನೋ. 
ಎಳೆಲುಂಗೊನೆ (ನಾ). ನೇತಾಡುವ ಕೊನೆ; ತೂಗಾಡುವ ಕೊನೆ: 
4 ಶ್ರೀರಂಗರಾಯನ ಕಯ್ದಟ್ಟನಗ್ಗರಣೆಯಎಳಲುಂಗೊನೆಯನ್ನುತುಡುಂಕಿ 
ಕೊಂಡು) (ಮಂತ್ರಶ. ೧೧೨-೨೧). [ಎಳಲು (ಆ. ಎಟಳ್‌') 4 ಕೊನೆ] 
ಎಳಲೆ (ನಾ). ಒಂದು ಬಗೆಯ ಗಿಡ: ಕಾಡುಶೀಗೆಸೊಫ್ಸು ಒಂದು ಹಿಡಿ 
ಎಳಲೆ ಒಂದು ಹಿಡಿ ಇವಂ ತುಳಿದು ಹುಳ್ಳಳೆಯಲ್ಲಿ ಕಲಸಿ ಕವಳನಿಕ್ಕು 
ವುದು (ಅಶ್ವಟೀ. ೧೧೩-೫). [2] 
ಎಳವಕ್ಕಿ (ನಾ). ಎಳೆಯ ಹೆಕ್ಕಿ; ಮರಿಹಳ್ಳಿ :ಎಳವಕ್ಕಿಯನು ಸಲಹೆ 
ಕೊಳುಗುಳವ ನಿಲಿಸಿದಾ ಕೊಳಲಿನಾ ಕರುಣಾಳು ಕಾಯುವನು ನಿಮ್ಮ 
(ಕಎಪು. ೩೩-೨೩), [ಎಳ್ಳ (ಆ ಎಳದು) * ಪಳ್ಳಿ] 
ಎಳವಗಲು, ಎಳೆವಗಲು, ಎಳೆಹಗಲು (ನಾ). ಬೆಳಗಿನ ಸಮಯ; 
ಪ್ರಾತಃಕಾಲ; ನಸುಕು: ನಸುದೋಲತು ನಾಕಾಧಿಪ ದಿಶಕ್ಕಿನೊಳೆಳ 
ವಗಲಿನ ಚಿಹ್ನಂ (ಜಯಕಾ. ೧೪-೮೭). ಎಳೆವಗಲು : ಎಳೆವಗಲ ತಿಳಿ 
ಯಾಳದಾಗಸನ ಹೊಗಲೆಳಸಿ(ಎಸೀಗೀ. ೨೨-೧೪). ಎಳೆಹಗಲು: ಗರುಡಿ 
ಯಿಂದ ಸಾಧಕರ ಕಲಕಲಾಟ ಆಗಾಗ್ಗೆ ಕೇಳಿಸುತ್ತಿದೆ. ಹೊತ್ತು ಎಳೆಹಗಲು | 4 
(ಹೆಟ್ಟಿ. ೪-9). [ಎಳ್ಳ (ಆ ಎಳದ್ಳು) * ಪಗಲು (ಆ ನಗಲ್‌)) . 


25 


ss 


ಗಿಗಿತಿಗಿ 


ಎಳೆನಳಿಕು 


ಎಳಿವರ (ನಾ). ಎಳೆಯದಾದ ಮರ; ಚಿಕ್ಕಮರ: ಎಳವರನಂ 

ಕಾಲಿ ಚ್ಚೈರದಳುರಲ್‌ ಬೆವರುಣ್ಮಿ ಪೊಣ್ಮುವಂತಿರಲ್‌ (ಕಾದಂಉ. ೭೭೧). 
[ಎಳ್ಳ (ಆ. ಎಳದು) * ಮರೈ) 

ಸ (ನಾ). ಒಂದು ಊರಿನ ಹೆಸರು: ಎಳವರೆಯ ತೆಲ್ಲಿಗ 
ಮಲ್ಲೆ ಯ ನಾಯಕನ ಮಗ (ಎಕ. ೪, ಅರಸೀ. ೧೩೭-೭; 1211); ಸಮಸ್ತ 
ಗುಣಗಣಸಂಪನ್ನರಪ್ಪ ಕೇಶವಪುರವಾದೆಳವರೆಲ್ಲಂ ಆಶೇಷ ಮಹಾಜನಂ 
ಗಳು ತಂಮಗೆ ಕಾಲುವಳ್ಳಿ ಯಾದ ಗೀಜಹಳ್ಳಿಯ (ಮೈಆರಿ. ೧೯೨೮, 
೧೯-೨೬; 1227); ಚವುಗಾನೆ ಎಳವರೆಯ ಬೂವಗೌಡನ ಮಗ (ಎಕ. 


[?) 


೪, ಅರಸೀ. ೧೦೮-೬೭ ; 1255). 


10 | ಎಳೆವರೆಯೆ, ಎಳೆವರೆಯ, ಎಳೆಹರೆಯ (ನಾ). ಎಳೆಯ ಪ್ರಾಯ; 


ತಾರುಣ್ಯ; ಯೌವನ : ಸೌಂದರೆ ಮಹೀಪಾಲನೆಳವರೆಯದಲಿ ಕಂಗೊ 
೪ಿಸಿದನು ಸಮಕ್ಷದಲಿ (ಸೌಂದಘು. ೪-೬); ಎಳವರೆಯದ ಸಿಂಹಮಧ್ಯ 
ದಂತೊಪ್ಪುವ ಸೆಳೆನಡುವೆಲ್ಲಿಗೆ ಹೋಯ್ತು (ನೋಹತ. ೮-೧೫); ಎಳ 
ವರೆಯದೊಳ್‌ ನಲ್ಲೂ ಸಂ ಪೆತ್ತು (ರಾಮಾಶ್ಚ. ೧೮-೧೦). ಎಳೆವರೆಯ : 
ಚೆಂಡನಾಡುತಿರ್ದಳೆಳೆವರೆಯದಂಗನೆ (ಸೌಂದಪು. ೧೩-೨೭); ನಿರ್ಮಲ 
ಸೆಟ್ಟಿಗಂತೂ ಎಳೆವರೆಯದಿಂದಲೂ ಅದೊಂದು ನಿತ್ಕಕ್ರಮವಾಗಿತ್ತು 
(ಗಿರಿನ. ೨೮). ಎಳೆಹರೆಯ : ಪರಿಮಳವನು ಕೊಳ್ಳೊಡೆಳೆಹರೆಯದ 
ಪಿಟಿ ಬರಲಾತಗೆ ಮನಸೋತು (ಕಂನವಿ. ೬-೮೦); ಆ ವ್ಯಕ್ತಿಯು ಹತ್ತಿರ 
ಬಂದಾಗ ಎಳೆಹರೆಯದ ಹೆಂಗುಸೆಂದು ಅವನಿಗೆ ಸ್ಪಷ್ಟ ವಾಯಿತು (ಮಣಿಸ. 
೭೫). [ಎಳ್ಳ (ಆ ಎಳದು) * ಪರಯ?) 
ಎಳವರ್ದು (ನಾ). ಬಾಲಪ್ರೌಢಿಮೆ: ವಿಳಸನ್ಮಾತೆ ಮಹಾಷಡಕ್ಷರಿ 
ಮಹೇಶಂ ತಂದೆ ಸದ್ಭಕ್ತಿ ಬೆನ್ನೊಳೆ ಬಂದಳ್‌ ನವನೀತಮಾಶಚರೆಣಧ್ಯಾನಂ 
ಶಿವಜ್ಞ್ಞಾನಮುಜ್ಚ್ವಳ ನೀಯೂಸ ರಸಂ ತೊದಳ್‌ ಶ್ರುತಿ ಶಿರೋವಾಕ್ಕಂ 
ಶಿವಾಚಾರಮಿಂಪೆಳವರ್ದ: [ಪಾಠಾಂ. ಸಿರ್ದ]ರ್ಭಕಲೀಲೆಯಾಗೆ ಬಳೆದಂ 
ನಂದೀಶನಾನಂದದಿಂ (ವೃಷವಿ. ೨-೨). [ಎಳ್ಳ(ಆ ಎಳದ್ದು)+ ಬರ್ದು] 
ಎಳವಲಸು (ನಾ). ಎಳೆಯ ಹಲಸು: ಎಳವಲಸು ನಿಜಸ್ಯಂಧಾವಳಂದಿ 
ಯೆನಿಸಿರ್ದ ತೋರನಣ್ಣೊನೆಯಿಂ ಕಣ್ಸೊಳಿಸಿತ್ತು (ಚಂದ್ರಪು. ೭-೮೫). 
[ಎಳ್ಳ (ಎ ಎಳದ್ಳು) * ಪಲಸು] 
ಎಳವಸಲೆ, ಎಳೆವಸಲೆ (ನಾ). ಎಳೆಯ ಹುಲ್ಲು; ಚಿಗುರುಹುಲು : 
ಎಳವಸಲೆಯ ಮೇಲೊಯ್ಮ ನೆ ತಳರ್ದಾಡುವ' ರಾಜಹಂಸಬಾಳಕನೆಂಬೊಂ 
ದಳತೆಗೆವಂದಂ (ಡಂದ್ರ ಕೆ ೧೩-೩) ; ಎಳವಸಲೆಯ ಮೇಲೆ ಮರಲ್ಲೆಳ 
ವಿಸಿಲಂ ಕಾಯುಶಿರ್ಪ ಫಣೆಗಳ ಫಣಮಂಡಳಮಂ ಮಲಂಗಿ ಮೆಲ್ಬಂ 
ತಳೆದುವು. . . ನಕುಳಂ (ಅನಂಪ. ೩-೪೦). ಎಳೆವಸಲೆ : ಅಳುರ್ವತನು 
ಸಂತಾಪಕುಳ್ಳಳ್ಳಿ ಳ್ಳಿ ನಲ್ಲವಳಿಂಬುಕೆಯ್ವೆ ಳೆವಸರೆಯಂ ಕೇಳೀಶೈಲಂಗಳಂ ಅ 
ಸೇಆಕಿಗೆಯ್ದು (ರ. ೪-೭೦). (ಎಳ್ಳ (೮ ಎಳದು) *`ಪಸಲೆ] 
ಎಳೆವಸೀಜ್‌, ಎಳೆವಸಿಆ್‌ (ನಾ). ಎಳೆಯ ಗರ್ಭ; ಗರ್ಭದ 
ಪ್ರಾರಂಭ: ಹರಿನೀಲ ಶಲಾಕೆಯಂತೆ ಬಾಸೆಗೆ ನಿಶೇಷಮೆನೆ ಪಸರಿಸಿತ್ತು 
ಕರ್ಪೆಳವಸಿಂಕೊಳ್‌ (ಪಂರಾಮಾ. ೪-೩); ವಿರಚಿಸುವೀ ಬಯಕೆ: ದೇವಿ 
ಗಾಯ್ತೆ ಳವಸಿಜಕೊಳ್‌ (ಪುಷ್ಟುಪ. ೪-೮); ಬಾಯ ಸವಿಗೆ ನಾನೀ ಬಳಿ 
ಯೊಳು ನಿಲಲಾಯೆಳವಸಿಆಂ ತಾಳಿದ ಪೆಣ್ಣಿಳಿ (ಜಯಳಾ. ೨-೩೪). 
ಎಳೆವ ಸೀಟ್‌ :: ಸುರಪಧೇನುವಂ ಜಂಗಮದ ನಿವಹಳೆಡೆಮಾಡುವೀ 
ಬಯಕೆಯಲ್ಲದೆ ಮಿಕ್ಕ ಬಯಕೆಯಿಲ್ಲೆ ಳೆವಸೀಕೊಳು (ಚೆಬಪು. ೪-೧೫). 
ಎಲ್ಯ (< ಎಳದು) + ಬಸಿಆಕ್‌] 
ಎಳೆವಳಿಕು (ನಾ). ಎಳೆಯ ಪಳಿಕು: ಎಳವಳಿಕಿನ ಜಿಳ್ವೆಳಗಂ ಬಳಲ್ಲಿ 
ಶಶಿರುಚಿಯೊೊಳೆರಕವಿಟ್ಟಂದದಿನೇಂ ತೊಳಗಿದುದೊ (ಶಬಶಂ, ೫-೩). 
[ಎಳ್ಳ (4. ಎಳದು) 4 ಪಳಿಕು] 
11 


ಎಳೆವಳ್ಳಿ. 


ಎಳವಳ್ಳಿ, ಎಳೆವಳ್ಳಿ (ನಾ). ಎಳೆಯದಾದ ಬಳ್ಳಿ; 
ಬಾಯ ಆ! ಘೂ ಕ್ರಿ ಯೇ ಳೆ ನೂತನ ad ಮಲ್ಲಿಗೆಯ 
ತುಂಬಿಯ ಕೊಟಮೆ ನೋಟಮಾದ ನಂದನವನಲಕ್ಷ್ಮಿ ಕಣ್ಣೆಸೆದು 4 ತನ್ನನೆ 
ನೋಡಿಸಿದಳ್‌ (ಶಾಂತಿಷು. ೭-೧೦) ;..ಎಳವಳ್ಳಿಯ ihe 


ದಸುಗೆಯ (ಕಬ್ಬಿಕಾ. ೧೨೫). ಎಳೆವಳ್ಳಿ ; ಚಿಗುಳಿದುಳಿದನು ಬನದೊಳೆಳೆ |. 


ವಳ್ಳಿಗಳ (ತೊರರಾ. ೫-೪-೧೨) ; ಮೊಳೆಮೊಲೆ ಸೆಳೆನಡು ಸುಳಿನಾಭಿ 
ಯಲರು ಕಣ್ಣೆಳೆವಳ್ಳಿ ದಿವ್ಕಾಂಗವಾಗೆ (ಕಂನವಿ, ೬-೧೦೭); ಹರಿವ ನೀರೆಳಿ 
ವಳ್ಳಿ ತುರಗ ಭೈತ್ರವು ಬಂಡಿ ಅರಸಿನ ಮನವು ಬೆಲೆವೆಣ್ಣು ಇವು ಏಳು 
ತಿರುಹುವವರಿಚ್ಛೆ (ಸರ್ವಜ್ಞ; ೧೫೦೧). .[ಎಳ್ಳ (ಆ ಎಳದು) ಬಳ್ಳಿ) 
ಎಳವಳ್ಳಿಮೆಯ್‌, ಎಳೆವಳ್ಳಿ ಮೆಯ್‌ (ನಾ). ಎಳೆಯ ಲತೆಯಂತಿ 
ರುವ ದೇಹೆ; ಲತಾಂಗ: ಸುಡುವ ಮರುದಾಪ್ತನೊಳ್‌ ತುಪ್ಪನೆರೆದೆಲರ 
ನೂದಿದೊಡೆ ತರಹರಿಪುದೇ ಮುನ್ನಮೆಳವಳ್ಳಿ ಮೆಯ್‌' ವರ್ತನ ತನುವಿರಹ 
ಜೊಳುರಿವರೆಂ (ಚೆಬಪು. ೧೯-೩೬). ಎಳೆವಳ್ಳಿ ಮೆಯ್‌ : ಕುಚಾಗ್ರಂ 
ಸೀಲವಾದುದೆಳೆವಳ್ಳಿ ಮೆಯ್‌' ಬೆಳ 'ಡರ್ದುದು (ಪದ್ದ ರಾ. ೪-೨೯), 
[ಎಳನಳ್ಳಿ. + ಮೆಯ್‌] 
ಎಳವ, ಎಳೆಮರಿ, ಎಳೆವಅ (ನಾ). ಎಳೆಯಮರಿ; ಸಣ್ಣಮರಿ; 
ಹಿಳ್ಳೆ : ಹೊಂಗಿ ಮಿಡುಕುವ ಮಾನಗುದಿಗಳಂ ಬೆಳೆದ ಸಾರಂಗಡೆಳವಆ 
ಯನೆರಳೆಯ ತೊಣೆಯಂ: (ಹಡಳಾ. ೫-೩). ಎಳೆಮರಿ : ಬೆಳ್ಳಿ ನೆ ಎಳಿ 
ಕುರಿ ತುಂಬ ಮುದ್ದಾಗಿರುತ್ತದೆ (ರೂಢಿ). ಎಳೆವ: ಕೊಳೆದೊಳಂ 
ಬುಜಪತ್ರದೊಳಗೊಂದು ರಾಯಂಚೆಯೆಳೆ ವೀಯೊಣಗಿರೆ ಕಂಡು ತಿಳಿದು 
(ಕುರಾಸಾಂ. ೩೨-೨೭)... [ಎಳ್ಳ (ಆ. ಎಳದು) + ಮಣಕ] 
ಎಳವಾರ, ಎಳೆವಾರ (ನಾ). ಅತ್ತಿ, 
ಗೆಳ ಕಂತೆ: ಒಬ್ಬನು *ಎಳವಾರ? ವನ್ನು ತರುವನು (ಅತ್ತೀಮರದ 
ಸಣ್ಣ ಕೊಂಬೆಗಳ ಕಂತೆ) (ಹುಟ್ಟಹ. ೩೨). ಎಳೆವಾರ: (ಎಸನ್ಕು. 
xv, ೧೫). ` `[?) 
ಎಳವಾಸು (ನಾ); ಕೋಮಲವಾದ ಹಾಸು, ಹಾಸಿಗೆ: ಎಳ 
. [ಸಾಳಾಂ. ಕೆ] ವಾಸೆ.[ಜಾಕಾಂ: ಸು] ತೊಡರ್ದುದೆನೆ ಮಿಸುಪೆಳೆನ್‌ಸೆಯ 
ದೆಸೆಯೆ ನಿಂದಳಂ ಕೈವಿಡಿದೆೊಲ್ಲಿ ಳೆವಾಸೆಯಾಂತನಂಬುಜದೆಳ [ಪಾಠಾಂ. 9] 
``ವಾಸೆಡೆಗೊಂಡ ಪುಳಿನದೆಡೆಗವನೀಶೆಂ (ರಾಜಶೇ. ೧೦-೯೮). 
[ಎಳ್ಳ (ಎ ಎಳದು) * ಪಾಸ್ಕು] 
'ಎಳೆವಾಸ್ಸೆ (ನಾ). ಎಳೆಯ ಬಾಸೆ; ಮೃದುವಾದ ರೋಮರಾಜಿ : 
ಅಡಿಯುಮವಳಾಸ್ಯ್ಕಮುಂ ಕಮಲಮಂ ಕಮ ಲ ಮ ೦ ನಡೆಯುಮೆಳ 
ವಾಸೆಯುಂ ತಾತ: ನಾಗಮಂ (ಜೈ ಮಿಭಾ. ೭-೨೩) ; ; ಫೊಕ್ಕ ಳಪತ್ತಿ 
ಿಂದಾಸ್ಮಶಶಿಯ ಮಂಡಲದ ವಾಲ್ಮೀಕಕ್ಕೆ ಪೋಸಸಿತಮಲಯುರಗನೆಂ 
ಬಂತೆಯೆಳವಾಸಿಯೆಸೆಯೆ (ನವನೋ. ತಿ 
. [ಎಳ್ಳ (ಆ. ಎಳದ್ದು) 4 ಬಾಸೆ] 
ಎಳನಾಸ್ಕೆ (ನಾ)..ಎಳೆಯ ಹಾವಸೆ: ಎಳ[ಸಾಠಾಂ. ಳೆ]ವಾಸೆ 
[ಪಾಠಾಂ. ಸು] ತೊಡರ್ದುಟಿನೆ ಮಿಸುಪೆಳೆವಾಸೆಯ ಜಿಸೆಯೆ ನಿಂದಳಂ 
ಕೈವಿಡಿದೊಲ್ಲಿ ಳೆವಾಸೆಯಾಂತನಂಬುಜದೆಳ [ಪಾಕಾಂ 9] ವಾಸೆಡೆಗೊಂಡ 
ಪುಳಿನದೆಡೆಗವನೀಶೆಂ (ರಾಜಶೇ, ೧೦-೯೮).' 
[ಎಳ್ಳ (ಆ. ಎಳದು) * ಪಾಸಿ (ಆ ಪಾವಸೆ)] 
ಎಳನಾಳ್ಕೆ, "ಎಳವಾಟಕೆ' ನೋ. 


ಎಳನಾಳ್ಕೆ, ಎಳೆವಾಳ್ಕೆ (ನಾ). ಎಳೆಯ ಬಾಳೆ ಮಾನು; ಸಣ್ಣ ಬಾಳೆ: 


ಮಾನು: ವಾರ್ಥಿಯೊಳ್‌ ಪೊಳೆವೆಳವಾಳೆಗಳ್‌ ಕರ್ದುಕೆ (ಕಾವ್ಯಸಾ. ೭೬ 
ಶೂದ್ರಕ); .ಳಳಿತಾಂಗಿಯರ ಕಣೆ[ಸೋಲ್ಲಿರಲೀ]ಕಣ್ನೇಳಿದಮಾಗಿರೆವೆಂ 


ದೆಳನಾಳೆಗಳೋಡಿದುವು ಬಾಳೆಯರ್‌:ಪುಗುವಾಗಳ್‌ (ಪಂಪಭಾ. ೫-೬೧); 


ಲತೆ : ಪಣ್ಣಡಕೆ 


ಅರಳಿಮರಗಳ ಸಣ್ಣ ಕೊಂಬೆ | 


೧೧೨೨ 


13 


40 


30 


93 


45 


ಎಳವಿಡು (ಕ್ರಿ). 'ನೇತುಹಾಕು ; 


ಎಳನಿಸಿಲ್‌ 


ಎಳವಾಳೆಯ ಬೆಡಂಗನೊಳೆಕೊಂಡುವಕ್ಷಿಗಳ್‌ ಜಾನಕಿಯಾ (ಸಂರಾಮಸ. . 
೫-೬೯). ಎಳೆವಾಳ್ಕೆ: ಲಲಿತವಿದ್ಯುಲ್ಲತಾ ರುಚಿರ ರುಚಿಮಾಳೆಯಂ 
ಮಿಳಿರ್ವ ಜಳದೊಳಗೆ ಫೊಳೆವೆರಡುವೆಳೆವಾಳೆಯಂ (ಆದಿಪು. ೭-೨೭೮) ; 
ಮಗನಂ ಕಾಣದಾ ಬಾಳೆ ಕಾದ ಪುಡಿಯೊಳ್‌ ಬಿರ್ದೆಳೆ(ಪಾಠಾಂ, ೪] 
ವಾಳೆಯಂತೆ ಬಂಬಳ ಬಾಡಿ (ಸುಕುನಾ. ೧೨-೨೪ ವ) 
[ಎಳ್ಳ (ಆ. ಎಳದು) + ಬಾಳ್ಕೆ) 
ಎಳವಾಳೆಗಣ್‌ (ನಾ). ಎಳೆಯ ಬಾಳೆಯ ಮಾನಿನಂತಿರುವ ಕಣ್ಣು: 
ತ£ತೊ]ಳಪಗಣ್ಣೆಳವಾಳೆಗಣ್ಣ ಬೆಳತಿಗೆಗಣ್ಣ ಬೆದಜು ಗಣ್ಣ ಬಾಲೆಯ 
ರೆಳಸಿ-ನಡೆದರವಳೊಡನೆ (ಕುರಾಸಾಂ. ೨೧-೪೪). ([ಎಳವಾಳ್ಕೆ + ಕಣ್‌] 
ಎಳವಾಟಕಿ, ಎಳವಾಳ್ಕೆ, ಎಳೆವಾಳ್ಗೆ,: ಎಳೆವಾಟ? (ನಾ). ಎಳೆಯ 
ಬಾಳೆಗಿಡ: ತೊಳಗುವ ಕಿಜುದೊಡೆಗಳುಡುವಡರ್ದನ್ನಮಾರೂಢ ಸರ್ವ 
ಜ್ಞನ ದೊಡ್ಡಮಾರ್ಗಂಗಳೆಳವಾಟಕೆಯ ದಿಂಡಿನೊಳ್‌ ಸಾಣೆಗಟ್ಟದಂತಾ 
ದುವು (ಸಂಪಭಾ. ೨-೩೯ ವ) ; ಅಲ್ಲಲ್ಲಿಗೆಳವಾಟ್‌ ಯ ತಿರುಳೆಲೆಗಳೊಳಂ 
ತಾವರೆಯ ತಳಿರೆಲೆಗಳೊಳಂ , .. ಸಮೆದ ಬಿಜ್ಜಣಿಗೆಗಳುಮಂ (ಕಾದಂಉ. 
೨೧೬) ; ನೇರಿತೆಳವಾಟಕ ಗಂಬವ ನೋರಂತಿರೆ 'ನು ಣ್ಬು ವೆತ್ತು ಸೋಲಿಪ 
ಚೆಲ್ವಿಂ. .. ಇರ್ದುವಾಕೆಯ ತೊಡೆಗಳ್‌ (ಕಬ್ಬಿಕಾ. ೭೫): ಎಳವಾಳ್ಕೆ: 
ಎಳವಾಳೆಯ ಸುಳಿಯೆಲೆಯೊಳ್‌ ನಳನಳಿಸುವ ಕಂದ ಮೂಲಮಂ (ಗಿರಿಕ. 
೯೨೯೧); ಎಳವಾಳೆ ಬಲ್ಬಿಗೆ ಬಂದರೆ ಸೀಗೆಯ ಮೆಳೆಯೊಳು ಮಥನವೆ 
ಮಗನೆ (ಮೋಹತ. ೩೪-೨೩). ಎಳೆವಾಳ್ಕೆ : ಎಳೆನಾಳೆಯೆಲೆಯಿಂ ತನ್ನಂ 
ಬೀಸುತ್ತ ೬... (ಉದ್ಭಟ. ೫-೨ ವ) ಎಳೆವಾಳೆಯ ಸಸಿಯನು 
ಕಡಿದಂತೆ (ಕುವ್ಯಾದ್ರೋ. ಪರಿ. ೨೮೪). ಎಳೆವಾಅಕೆ : ತಿಳಿನೀರ ತುಂತು 
ರ್ವನಿಗಳಿಂ ಪೊ ಸಡಕೆವಾಟ! ಯ$ ಸುಳಿಯ ಬಿಜ್ಜಣಿಗೆಗಳಿನಡಿಗಡಿಗೆ 
ಬೀಸಿಯುಂ (ಕಾದಂಪೂ. ೮೫೫). [ಎಳ್ಳ (ಆ ಎಳದು) * ಬಾಟ್‌] 
ಎಳೆವಿ "ಎಳಮೈ' ನೋ. 
ತೂಗುಹಾಕು ; ಇಳಿಯಬಿಡು : 
ಗಗನಾಂಗನೆ ಸಂತಸದಿಂ ಕೊಡಲೆಂದೆಳೆ[ಳ_ ವಿಟ್ಟ ಪೊಚ್ಚಪೊಸ ಪೊಂಜರಿಗೆ 
(ಉದ್ಭಟ. ೩-೨೩ ವ); ಥಳಥಳಿಸಿಯುಜ್ವಳಿಪ ಕೆಂಜೆಡೆಯನೆಳವಿಟ್ಟು ಶಿವ 
ತತ್ತ್ವ್ವಾನುಭಾವಿಯಾಗಿರ್ಪ (ಸಿದ್ಧೇಪು. ೧೫-೩೯).  ಇದು್‌ಎಳಲಿಡು' 
ಎಂಬುದರ ಅಪಲಿಖಿತವಿರಬಹುದು. (ಆ. ಎಟಲ್‌ + ಇಡ್ಡು] 
ಎಳವಿದಿರ್‌, ಎಳೆವಿದಿರ್‌ (ನಾ). ಎಳೆಯ ಬಿದಿರು: ಎಳವಿದಿರ ಬಣ್ಣ 
, ಮೊಳ್ನುಡು ಕಳಶಮನವ್ವಳಿಪ ಮೊಲೆ ಪೊದಲಕ್ಷಿಳಸುವ ಬಾಯ್‌" (ಆದಿಪು. 
೪-೪೪); ಎಳವಿದಿರೆಂದಮಂ ತನು ಸರೋರುಹದಂದಮನಾನನಂ 
(ಧರ್ಮಾಮೃ. ೩-೧೮೦) ; ನುಣ್ಣಿತಪ್ಪೆಳವಿದಿರ ಬಣ್ಣಮಂ ತಳೆದ ನೀರ್ವೆ 
ಜ್ಞಂತಿರ್ಪಳ್‌ (ಕಬ್ಬಿಕಾ. ೩೧೫). ಎಳೆವಿದಿರ್‌ : ಎಳೆವಿದಿರ ಕೋಮಲತ್ವ 
ಮನಾಂತು ನಳನಳಿಪ ನಳಿತೋಳು (ಸೌಂದಪು. ೭-೩). 
[ಎಳ್ಳ (೮. ಎಳದು) 4 ಬಿದಿರ] 
ಎಳವಿಲ್‌ (ನಾ). ಎಳೆಯ ಬಿಲ್ಲು; ಕೋಮಲವಾದ ಬಿಲ್ಲು: 
ಬೇಜಗೊಂದು ವಿಸ್ತರದಿಂ ಮಾನಪತಾಕೆ ಕಬ್ಬಿನೆಳವಿಲ್‌ ಪುಷ್ಸೇಸುಗಳ 
ಭಾವಿಸಲ್‌' (ಧರ್ಮಾಮೃ. ೮-೨೦೦ ಅಡಿಟ). 
[ಎಳ್ಳ (೭ ಎಳದು) * ಬಿಲ್ಕ್‌) 
ಎಳವಿಸಿಲ್‌, ಎಳೆಬಿಸಿಲ್ಲು, ಎಳೆವಿಸಿಲ್‌ (ನಾ). ಎಳೆಯ ಬಿಸಿಲು; 
ಬೆಳಗಿನ ಬಿಸಿಲು: ರಸೆಯಿಂದಮೊಗೆದು ಪೆಡೆಗಳ ಪೊಸಮಾಣಿಕದೆಳವಿ 
ಸಿಲ್ಲಕೊಳ್‌ ಪೊಸದಳಿಕೊಳ್‌ ಮುಸುಕಿದ ತೆಆದಿಂಡೆಸೆದಿರೆ (ಸ ಂ ಪ ಭಾ- 
೧೨-೧೪೧) ; ಎಳವಿಸಿಲೊಲವಿಂ ಬೆಳ್ಹಿಂಗಳ ಬಟಕಿಯಂ ಬರುತ 
ಮಿರ್ದುದೆಂಬಂತೆ (ಕಾದಂಪೂ. ೮೧೩); ವಿಮಳೇಂದುಮು ಖಿಯರಂ 
ವಿಭ್ಛಮದಿಂ ನಜೆದಿಟ್ಟು ಕಂಡರೆಳನಿಸಿಲೊಳ್ಬಂ (ಗಿರಿಕ, ೪-೨೭). 


ನಿಳವು, 


ಎಳೆಬಿಸಿಲು : ಎಳೆಬಿಸಿಲಿನಲ್ಲಿ ಅಡ್ಡಾಡಿಕೊಂಡುಬರುವಾಗೆ (ಗೃ ಹ ವಿ. 
೧೦೦) ; ಎಳೆಬಿಸಿಲು ಮೈಗೆ ಮಾರಿ; ಹುಸಿನಗೆ ಮನೆಗೆ ಮಾರಿ (ಗಾದೆ). 
ಎಳೆವಿಸಿಲ್‌: ಸುಳಿದು ಸುತ್ತು ವಳು ನಾಟ್ಮಡೊಳು ಸಮ್ಮೋಹನ ಜಲಧಿಯ 
ಸುಳಿವೋ ಎಂಬಂತೆ ಬಲಕೆಡಕೊಲೆದು ಹರಿವಳೆಳೆವಿಸಿಲಲ್ಲಿಯೆಳೆನಾಗ ಹರಿ 
ವಂತೆ ಮುರಿದು (ಭರಚ. ೧೨-೭೭). [ಎಳ್ಳ (< ಎಳದು) 4 ಬಿಸಿಲ್‌] 

ಎಳವು, (ಕ್ರಿ). ಆಜ್ಞೆ ಮಾಡು; ವಿಧಿಸು (?) : “ಎಳವು.- ವಿಧೀಕರಣೇ 
(ಆಜ್ಞೆ ಮಾಡು, ಕ್ಷ ಕ್ರಮ ಪಡಿಸು) ( ಶಮಧಾ). ಔ ಈ ಶಬ್ದ (ಶಮಧಾನ). 
ಮುದ್ರಣದಲ್ಲಿ *ಎಳವು-ನೀಧಿಕರಣೇ? (ಎ ಸಾಲಾಗಿಡು; ಓರಣ 
ಗೊಳಿಸು) ಎಂದಿದೆ. [2] 

ಎಳವ್ರು "ಎಟವು? ನೋ. 

ಎಳವ್ಳು (ನಾ). ೧. ಎಳೆಯುವಿಕೆ; ಸೆಳೆಯುವಿಕೆ. ೨. ಮಕ್ಕಳಿಗೆ 
ಬರುವ ಒಂದ್ರು ರೋಗ; ಸೆಳವು: ಮಕ್ಕಳಿಗೆ ತುಂಬಾ.ಜ್ವರ ಬಂದಾಗ 
ಅಥವಾ ವಿಪರೀತ ಆಯಾಸವಾದಾಗ ವಾ ಬರುವುದುಂಟು (ಗೃ ಹವಿ. 
೧೪೯). [ಎಳ್ಳ (ಆ.ಎಚಕ್ಕೆ) + -ವು) 

ಎಳವುಲ್‌, ಎಳೆವುಲ್‌, ಎಳೆಹುಲ್ಲು (ನಾ): ಎಳೆಯಹುಲ್ಲು ; ಚಿಗುರು 
ಹುಲ್ಲು :: “ಶಷ್ಟ್ರಂ, ಬಾಲತೃಣಂ - ಈ ೨. ಎಳವುಲ್‌* (ಹಲಾ ಯು. 
೩೧-೩೬) ; ಪೊಳೆವನುರೇಂದ್ರಗೋಪದ ಪಸುರ್ತೆಳವುಲ್ಲಳ ತಳ್ತ ಕಾರ್ಮು 
ಗಿಲ್ಲಳ ಕಿಜುಗೊಂಕು ಕೊಂಕಿದ ಪೊನಲ್ಲಳ ಕೆಂಪು (ಸಂಸಭಾ. ೭-೨೫) ; 
ಮೃಣಾಳನಾಳದಂತೆ ಸೊಗಯಿಸುವೆಳವುಲ್ಲ ಕವಳಮಂ ಸೀಡುತ್ತಂ 
(ಕಾದಂಉ. ೧೯೬); ಎಳವುಲ್ಲಳಂ ಮೇದು ತಿಳಿನೀರನೀಂಟ ನೆಳಲೊಳ್‌ 
'ಪಟ್ಟರ್ದು (ಗಿಂಕ. ೧-೧೨೮ ವ). ಎಳೆವುಲ್‌ : ಬೆಳೆದೆಳೆವುಲ್ಕ ರಮೆಸೆದತ್ತಿಳೆ 
ಮಳೆಯಿಂ ನಾಂದು (ರಾಜಕೇ. ೮-೧೨೫). ಎಳೆಹುಲ್ಲು: ಎಳೆಹುಲ್ಲ ಸವಿದು 


ನೀರ್ಗುಡಿವ ತಾಪಸನನಂದಲರಂಬಿಗೆ ಗುಜಕಿಮಾಡಿ ಎಳೆತಂದರಬಲೆಯರು | 


(ಕಂನವಿ, ೯-೧೪೬)... [ಎಳ್ಳ (೬ ಎಳದ್ಳು) 4 ಪುಲ್‌) 

ಎಳವುಲ್ಲೆ, ಎಳೆವುಲ್ಲೆ, ಎಳೆಹುಲ್ಲೆ (ನಾ). ಎಳೆಯ ಹುಲ್ಲೆ ; ಜಿಂಕೆಯ 
ಮರಿ: ಪೆಜತೊಂದೆಡೆಯೊಳೆಳವುಲ್ಲೆಗಳ ಪಾಣುಗೆಯ್ದನುಂ . ನೋಟದ 
ಬೆದಬುಮಂ ತವಕದೋಟಮುಮ ೦ (ನಂಬಿರ. ೧೮೪-೭) ; ಪೆಂಡಿರ 
ನುಣ್ಣರಕ್ಕೆ ಮೆಯ್ದೆಟ್ಟಿಳವುಲ್ಲೆ ಗಳ್‌ ಪಲವುಮಾಲಿಸೆ (ಕಬ್ಬಿಕಾ. ೨೨೦). 
ಎಳೆವುಲ್ಲೆ : ಮುನಿಕುಮಾರಕರನೆಳಸಿ ಮೆಲ್ಲಮೆಲ್ಲನೆ ನಕ್ಕುವೆಳೆವುಲ್ಲೆ ಗಳಿಂ 
(ಕಾದಂಪೂ. ೨೨೨) ; ಹೆಬ್ಬುಲಿಯ ಕಂಗೆದುರು ಸಿಳ್ಳಿದೆಳೆವುಲ್ಲೆಗರುವಂ 
ದದಿಂ ತಲ್ಲಣಿಪ '(ಗಿಳಿಎಂ. ೧೬-೩). ಎಳೆ ಹು ಲ್ಲೆ: ನಲ್ಲನ ನೋಡ 
ಲಂಜುತ ಲಜ್ಜೆಗೊಳುತೆಳೆಹುಲ್ಲೆ ಯಂತಿದ್ದಳೇನೆಂಬೆ (ಭರಚ. ೯-೧೩೩). 

[ಎಳ್ಳ (ಆ ಎಳದ್ದು) + ಫುಲ್ಲೆ) 

ಎಳವುಐಕಿಲ್ಮಾಣ (ನಾ). ಎಳೆಯ ಮರಗಳ ತೋಪಿನ ಸ್ಥಳ: ಹಂಸ 
ರಥಾಂಗಂಗಳಿನಿರ್ಪುವೆತ್ತೆಳವುಆಿಕಿಲ್ವಾಣಂಗಳಿಂ ಕಣ್ಣೆ ವಂದಿರೆ ಶಿಪ್ರಾತಟನೀ 
ತಟಿಸ್ಮಲಿಗಳೊಳ್‌' (ಕಾದಂಉ. ೩೫೬). 

[ಎಳ್ಳ (« ಎಳದ್ದು) 4 ಪುಟಿಲ್‌ + ತಾಣ್ಮ] 

ಎಳವೆ "ಎಳಮ್ಮೆ' ನೋ. 

ಎಳವೆಣ್‌, ಎಳವೆಣ್ಣು,.ಎಳೆವೆಣ್‌, ಎಳೆವೆಣ್ಣು (ನಾ). ಎಳೆಯ 
ವಯಸ್ಸಿನ ಹೆಣ್ಣು; ಯುವತಿ :. ಬಳಸಿ ಬಲವಂದು ನೋಡುವೆ ಯೆಳ 
ವೆಂಡಿರನವರೊಳಜ್ಮ ನಿನಗೇಕಜ್ಜಂ (ಅಜಿಪು ೨-೯೫); ಎಳವೆಣ್ಣಳ ಕಣ್ಣೆ 
ಳಗು (ಉದ್ಭಟ ೨-೧೭). ಎಳನೆಣ್ಣು : ಬಣ್ಣಗುಂದಿದ ದೇಹದೊಳಗೆಳ 
ವೆಣ್ಣುಗಳ ಸೌಖ್ಯ ವನು ಮಣಕೆದಳು ಮದನನಿಸುಗೆಯೆಲಿ (ನಳಡ. ೧-೩೮); 
ಅಬ್ಬ ನೇತ್ರೆ ಸ್ಯ ಎಳವೆಣ್ಣುಗಳ ಚಿತ್ತೈಸೆಂದೆ ಸತಿಯರ ನಿಳಯಕೆ 
ದೀಳ್ಳೊಡಿಸಿದರೆ (ಮೋಹತ. 8S ಎಳೆವೆಣ್‌ : ಸಿಂಗರದ ಸೀಮೆಗೆಳೆ 
ನೆಣ್ಣಳರಸಿಗೆ ಮೋಹನಾಂಗಿಗೀ ಸಿಂಗರಧ `ಹಂಗುಂಟಿ (ಪದ್ಮರಾ, ೩-೪೨); 


೧೧೨೩ 


ss 


45 


ಎಳವೇಲಕ 


ಎಳೆವೆಂಗಳಿಗೆ ನಾಟ್ಯ ಕಲಿಸುವ ಭರತಜ್ಞರುಲುಹೊಪ್ಪಿತಾ ಬೀದಿಯೊಳಗೆ 
(ಕಂನವಿ, ೬-೧೭೬) ; ಎಳೆವೆಣ್ಗಳೀ ಕೃತಿ ಗೇಳೆ ತಮ್ಮಿನಿಯರನೆಳಮೆ 
ಯೊಳಳವುಗೆಡಿಸದೆ ಬಳಿಸಂದು ಬಾಳುವರು (ಹದಿಬ ೧-೫೩). 
ಎಳೆವೆಣ್ಣು : ಎಳೆವೆಣ್ಣ ದನಿಗೊಂದು ವೃಕ್ಷ ಗುಂಡಾಕ್ರಿಗೆ ಶಿಲೆವೊಸಜು 
ವುದಿದು ಘನವೆ (ಭರಡ. ೧-೪೮) ; ಎಳೆವೆಣ್ಣ ಬಿಂಕಂ ಬಿಗುರ್ವಾದೆದು 
(ಶ್ರೀರಾಮ. ೫-೫೫). | 
ಎಳನೆಂಡಿರ್‌, ಎಳೆನೆಂಡಿರ್‌ - ಎಳೆಯ. ವಯಸ್ಸಿನ ಸ್ತ್ರೀಯರು, 
ಯುವತಿಯರು : ಎಡೆಯಾಡುವೆಳವೆಂಡಿರ ಸೂಪ ನು ಳಸಿ 
ಪರಿನ ವಲ್ಲಭ ಹಂಸನಂ (ಕಾದಂಉ. ೨೫); ಎಳವೆಂಡಿರುಟ್ಟ' ದುಗುಲಮೆ 
ತಳೆವುದು ಕಡೆಗಣ್ಣ ಬೆಳಗು (ಕಬ್ಬಿಕಾ. ೧೨); ಮುದುಸರೆಕೆನೆಂಡಿರಂ 
ಬಯಸಿಪೊಂದೆಸಕದಿಂ (ಕಾದಂಉ. ೨೭೧) ; ಸುರರೆಳೆವೆಂಡಿರುತ್ಸಾಹಿಸಲು 
` ಹೊಯ್ದಾಡಿದರು ಓಕುಳಿಯ (ತೊರರಾ. ೧-೧೬-೫೩). 
[ಎಳ್ಳ (೮ ಎಳದ್ದು) + ಪೆಣ್‌] 
ಎಳವೆಣ್ಣು "ಎಳವೆಣ್‌:' ನೋ. 
ಎಳವೆರಲೌ, ಎಳವೆರಳು (ನಾ). ಎಳೆಯ ಬೆರಳು; ಮೃದುವಾದ 
ಬೆರಳು: ತನ್ನಯ ರೂಪಿಂಗೆ ಸೆಣಸುವ ಸತಿಯರ ಬೆನ್ನ' ಪಟ್ಟಿ ಯನೆತ್ತು 
ವಂತೆ ರನ್ನ ದುಂಗುರವನಿಟ್ಟಿ ಳವೆರಲುಗುರಿಂದೆ ಪರದ ನಾರನೆತ್ತಿದಳು 
(ಮೋಹತ. ೧೬-೩೨). ಎಳೆವೆರೆಳ್ಗು: ಎಡದೆಳವೈರಳ ಸೆಳ್ಳುಗುರ್ಗೆಯ್ಯ 
ಸೌಖ್ಯುವ ಪಡೆದು ಪೆರ್ಮೊಲೆಯ ಮೇಲಿರಲು (ಮೋಹತ. ೨೭-೪೦). 
[ಎಳ್ಳ (ಆ ಎಳದು) + ಬೆರಲ್‌) 
ಎಳೆವೆರಳು "ಎಳವೆರಲ್‌' ನೋ. 
ಎಳೆವೆರ್ನೆ "ಎಳವೆಆ್‌ಿ ೨ ನೋ. 
ಎಳೆವೆರ್ಕೆ (ನಾ). "ಒಂದು ವಿಧವಾದ ಸೊಪ್ಪು” (?) (ಘನವ. ಕೋಶ); 
ಹನ್ನೊಂದು ನೂಜುದಳದ ಪತ್ರದಲ್ಲಿ... ಸಿದ್ಧಪ್ರಸಾದವೆಂಬ ಎಳನೆರೆ 
[ಪಾಕಾಂ ವರೆ] ತಳಿರಾಯಿತ್ತಯ್ಯ (ಘನವ. ೫೪). - [ಎಳ್ಳ + ?) 
ಎಳನೆಳೆಗು (ನಾ), ನಸುಜಬೆಳಕು, ಸೌಮ್ಯವಾದ ಕಾಂತಿ: 
ಎಳವೆಳಗಂ ಸುರಿವ ನಖನಿಕರದಿಂದಂ ಕರಮೆಸೆದುವು ಕಮಳಮುಖಿಯ 
ಕೆರಕೆಮಲಂಗಳ್‌ (ಕಾದಂಉ ೧೪) ; ಲಲನೆಯ ನುಡಿಯಿಂ ಹರ್ಷಂ ನೆಲೆ 
ವೆರ್ಚೆ ಸುಧಾಂಶುರೇಖೆಯೆಳವೆಳಗಿಂದಂ ನೆಲೆವೆರ್ಚುವ ಪಾಲ್ಗಡಲಂ 
ಗೆಲೆವಂದುದು (ಮಲ್ಲಿಪು. ೪-೮೮). 
[ಎಳ್ಳ (೮ ಎಳದ್ದು) + ಬೆಳಗ್ಗು] 
ಎಳವೆಳುದಿಂಗಳು "ಎಳವೆಳ್ಳಿಂಗಳ್‌' ನೋ. 
ಎಳೆವೆಳ್ಲಿಂಗೆಳ್‌, ಎಳವೆಳುದಿಂಗಳು (ನಾ). ಎಳೆಯ ಬೆಳುದಿಂಗಳು : 
ಪೊಸಸರಿಮಳವನೊಕ್ಕಲಿಕ್ಟಲ್‌ -ಬರ್ಸ ಮಧುಕರನಂತೆ ಎಳನೆಲ್ಲಿಂ 
[ಪಾಠಾಂ. ಯೆಳೆವೆಳದಿಂ, ಬೆಳುದಿಂ, ಬೆಳುತಿಂಯೆಳೆವೆಳ್ಳಿ]ಗಳಂ ಬಳಸಲ್‌ 
ಬರ್ಪ ಚಕೋರೆನಂತೆ ಸೌಂದರಂ (ನ ಂಬಿರ. ೧೦-೫೨). ಎಳೆನೆಳು 
ದಿಂಗಳು: ಹೊಳೆನ ಕೆಂಜೆಡೆಗಳ ಮೇಲೆ ಎಳ[ಪಾಕಾಂ. ಳೆ]ವೆಳುದಿಂಗಳು 
ಚತ ಕುಂಡಲದವ ನೋಡವ್ವ (ಮಹಾದೇ. ೮೬). 
[ಎಳ್ಳ (ಆ ಎಳದು) * ಬೆಳ್ಲಿಂಗಳ್‌] 
ಎಳವೆಲಕಿ, ಎಳವೆಕ್ಕಿ, ಎಳೆವೆಆ್‌ (ನಾ). ಎಳೆಯ ಚಂದ್ರ ; ಬಾಲ 
ಚಂದ್ರ: “ಎಳವೆಆಕಿಯೆಂದು ಬಾಲಚಂದ್ರಂ” (ಕಠಸಾ. ೩-೨೭); ತೊಳ 
PA ಮೊರೆವಳಿಕುಳಂಗಳುಂ ುಲ್ಲನೆಸನ ಮಳಯಾನಿಳನುಂ 
(ಕವಿರಾ, ೨-೬೯) ; ಎಳವೆಅಕೆ ದಾಡೆ (ಪಾಳಾಂ. ದಳಿರ್ದಾಡೆ] ಕೆಂದಳಿರೆ 
ನಾಲಗೆ... ಎಂಬಿನೆಂ ಮನಂಗೊಳೆ ಮಧುಮಾಸಕೇಸರಿ(ಅಜಿಪು'೬-೨೩); 
ತೊಳಗುವ ವಿಮಳಾಕಾಶದೊಳೆಳವೇಆಕ ಪುಗುವಂತೆ (ಗಿರಿಕ. ೪-೨೦); 
-ಬಾಂದೊಆ್‌ಯನೆಳನೆಜಿಯ ಧರಿಸಿದ ಸೊಬಗನು (ಸೌಂದಪು, ೪-೬೮)» 


ಎಳವೇಣಿದಲೆಯ 


ಎಳವೆಕ್ಕೆ: ಕುಮಾರಂ ಪಾಡಿವದೆಳವೆರೆಯಂತೆ ಬಳೆಯುತ್ತಿರ್ದಂ 
(ಮರಾಚ. ೮೦-೩) ; ಶಿವನ ಕಳೆಹೊಳಹಿಂ ಮುಡಿಯೆಳನೆರಕೆ ತೇಜಗೊಳೆ 
(ಗಣೇಶ, ೧೧-೨೯೦), ಎಳೆವೇಜಿಕೆ: ಎಳೆವೆಜಕಿಯ ನಡುವಿದ್ದ ರಾಹು 
ವೊಲು (ಕುವ್ಯಾ ಅ. ೫-೪೧) ; ಸುಳಿಗುರುಳೆಳೆನೆಜಕೆನೊಸಲಿಂದಲಾ 
ಹೆಣ್ಣು ಸೆಳೆವಳು ಭೂಪನ ಮನವಾ (ವರ್ಧಚ. ೨-೪೫). 
[ಎಳ್ಳ (೮ ಎಳದು) + ಪೇ] 
ಎಳನೆಅಕಿದಲೆಯ (ನಾ). ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು ; 
ಶಿವ: ಲೋಕದ ಜನರಂ ಫೊಗಲ್ಲು ಪಾತಕಂಬಡೆಯದೆ ಸನ್ಮುದದಿಂದೆಳ 
ವೆಜಕೆದಲೆಯನ ಪದವಂ ಕೀರ್ತಿಸುವೆನುತ್ತೆಮರ್‌ ಮೆಚ್ಚುವಿನಂ (ಉದ್ಭಟ. 
೧-೨೮). [ಎಳವೆಜಕಿ + ತಲ್ಮೆ + -೮,] 
ಎಳನೇಅಕಿನೊಸಲು (ನಾ). ಎಳೆಯ ಚಂದ್ರನಂತಿರುವ ಹಣೆ: 
ಏಜುಂಜೌವನಜೆಳವೆಜಹಿನೊಸಲರನೇಜಕಿಲ ದೊ ೀರೆದುಟಯ. 
ಮನೋಹರ ರೂಪದ ನೀಆಕೆಯ- 'ನವಲವಣ್ಯ ದ. side 
ಬಣ್ಣಿಪೆನು (ಜಯಾ. ೩-೬೩). [ಎಳನೆಆಕ 4 ನೊಸಲು (ಆ ನೊಸಲ್‌)] 
ಎಳವೊನಲ್‌ (ನಾ). ಚಿಕ್ಕ ಪ್ರವಾಹ; ಚಿಕ್ಕತೊರೆ :'ಒಂದೆಡೆಯೊಳೆಳ 
ವೊನಲೊಳಾಡುವ ಕಾಡೆರ್ಮೆಯ ತೆಕ್ಕೆಯೊಳ್‌ (ತ್ರಿಪವಿ. ೨೭-೬೩ ವ). 
[ಎಳ್ಳ (< ಎಳದು) + ಪೊನಲ್‌) 
ಎಳಸಸ್ಕಿ, ಎಳೆಸಸಿ4ನಾ). ಎಳೆಯ ಸಸಿ; ಚಿಕ್ಕಪೈರು : ಸುರಪತಿಯ 
ನಂದನದೊಳಗೆ ಸುರತರುವಿನೆಳಸಸಿ . :. ಬೆಳೆನಂದದಲಿ (ಸಾಳ್ವಭಾ 
೪-೨). ಎಳೆಸೆಸಿ: ಮೊಳೆತುದಾ ಮನುವಂ ವಿಕುಕ್ಷಿಯೊಳೆಳೆಸಸಿಯ 
ನೈದಿತು ದಿಲೀಪನೊಳೆಲೆವಡ್ಗೆದುದಾ ರಘಂವಿಂ ಪಬ್ಲವಿಸಿತಜನಿಂದ ( ತೊರರಾ. 
೨-೩-೨೪), [ಎಳ್ಳ (ಆ ಎಳದು) + ಸಸ್ಕಿ] 
ಎಳಸಸ್ಕಿ (ನಾ). ಎಳೆಯ . ಚಂದ್ರ; ಬಾಲಚಂದ್ರ:: ವಿರತಿಯೆಂದೆಂ 
ಬೆಳಸಿ ಬೆಳೆವಂತೆ (ಉದ್ಭಟ. ೧೧-೩೭) ; ಸಳಿನಾಕ್ಷಿಯ `ನೆಲೆಮೊಲೆಗಳ 
ತನ್ನಯ ಬಳಗವೆನುತ ಚಕ್ರವಾಕ ತಳುವದಲ್ಲಿಗೆ ಬಂದು ಸಖಲ ಹನು 
ಕಂಡೆಳಸಸಿಯೆಂದಂಜದುದು (ಕಂನವಿ. ೫-೧೦೮). 
[ಎಳ್ಳ (೮. ಎಳದು,) + ಸಸ್ಥಿ] 
ಎಳೆಸಿಂಗೆ: (ನಾ). ಎಳೆಯಸಿಂಗ; ಸಿಂಹದ ಮರಿ: 
ನಶ್ವಮಂ ಬಿಡುವನ ಲ್ಲ ಮದವಾರಣಂ ಸಿರಿದಾದೊಡಮೆಳಸಿಂಗಮಂಜಿ 
ಕೆಲಸಾರುವುದೆ (ಜೈಮಿಛಾ. ೪-೩೩). [ಎಳ್ಳ (4 ಎಳದು) 4 ಸಿಂಗ] 
ಎಳಸಿಕೆ (ನಾ). ಬಯಸಿದುದು ; ಬಯಕೆ ; ಆಸೆ: ಈ ಬಗೆಯ ಕನ್ನೆ 
ವೆಣ್ಣಿ ಈ ಪರಿಯ ರಾಯಗುವರನೊಳೆಳಸಿಕೆಗೊಳ್ಳುದುಚಿತಮಕ್ಕುಂ 
(ಮಿತ್ರಗೋ. ೨೧-೨); ಹೊಮ್ಮುವೆನು ಕೋಟರೂಪದಲಿ ನಾನೆಂದು 
'ಬೊಮ್ಮಸೆಳಸಿದನಂತೆ. ಆಯೆಳಸಿಕೆಯೆ ಮಾಯೆ (ಮಂಕುಕ. ೭೪). 
[ಎಳಸ್ಕು ೬ -ಇಕೆ) 
ಎಳೆಸ್ಕು (ಕ್ರಿ). ೧. ಬಯಸು; ಅಪೇಕ್ತಿಸು; ಆಶಿಸು: “ಎಳಸು- 
ಇಚ್ಛಾ ಯಾಂ ?:(ಶಮಧಾ) ; ಬಳ್ವಳ ಬಳಿದ: ಬೇಟದುರುಳಿಯ ಬಳಗಮಿ 
ದೆಂದೆಳೆಯಳೆಳಸಿ ತಳವೆಳಗಾದಳ್‌ (ಪಂಪಭಾ. ೫-೩) ; ಎಳಸುತ್ತಿರ್ದಪೆ 
ಪುಷ್ಪ ಮಂಜರಿಗೆ ಕೊಳ್ಳೀ ಸುತ್ತಿದೇಕೆಂದು ಸಂಚಳಿಸುತ್ತೆಂ ನಿಜಕರ್ಣದಿಂ 
ತೆಗೆದು. (ಕಾದಂಪೂ, ೭೬೯) ; ನಳಕೂಬರನ ಕುಲಾಂಗನೆ: ವಿಳಾಸವತಿ 
ರಾವಣಂಗೆ `ಪಲಕಾಲಂ ಮುನ್ನೆಳಸಿರ್ಪ ಕಾಮಕಾತರೆ ಕೆಳದಿಗೆ ತಿಳಿವಂತು 
ತನ್ನ ತೆಜನಂ ಪೇಟ್ಜಳ್‌ (ಸಂರಾಮಾ. ೧೦-೧೮೮). ೨. ಕಡಮೆಯಾಗು ; 
ಕುಂದು: ಕಳೆದ ಹಗಲ ತಾವರೆಯಂತೆ ಜೌವನಗಳಿದ ಹೆಣ್ಣಿನ ನೇಹನಂತೆ 
ಸುಳಿವಿಂದ್ರಚಾಪದ ಸಿರಿಯಂತೆ ಕಲಿತನವೆಳಸಿತೂರೊಳಗಣ ಬಲಕೆ 
(ಕಂನವಿ. ೧೮-೧೨೦). &. ಯೋಚಿಸು; ಬಗೆ: ಜಿಂಗಳೂರ'ಗಳಿಲನೆ ಸಹ 
ಬಿಗೆ ಕೊಟ್ಟಾಗ ಖಾನ ಮುಂದೆಳಸಿದ ರಾಜಕಾರಿಯವ (ಕಂಸವಿ. ೧೧-೬೬). 


ಗಗ 


ಆರಾದೊಡೇ | 


55 


40 


45 


ಎಕ್ಕೆ 
೪. ಹರಡು; ವ್ಯಾಪಿಸು: ಅಸಮಾನಿಸಿದಂ ಬಾಲಾತಪಮೆಳಸಿದೆ ಪುಂಡ 
ರೀಕಸಂಡದ ಸೊಬಗಂ (ಸಂರಾಮಾ. ೫-೧೩೧); ಎಳಸೆ ತದಾಸ್ಥಾನಮಂ 
ದಿವ್ಯಗಂಧಂ (ಪಂಠಾಮಾ. ೯-೧೭೧). [ದೇ. ?] 
ಎಳೆಸ್ಮು "ಎಟ್‌ಸು? ನೋ. 
ಎಳೆಸ್ಮು (ನಾ). ೧. ಚಿಕ್ಕವನು; ಸಣ್ಣವಯಸ್ಸಿನವನು: ಇಬ್ಬರೂ 
ಮರಕ್ಕೆ ನೇತುಹಾಕಿಕೊಂಡು ಸತ್ತರಂತೆ ದಡ್ಡರು! ಬಾಳಲಾರದವರು! 
-ಎಳಸುಗಳು (ಸುವಸಂ. ೧೫). (ಗು). ೨. ಎಳೆಯ ; ಬಲಿಯದ: 
ಆದೊಂದು ಆಲೋಚನಾರಹಿತವಾದ ಎಳಸು ಹುಡುಗಿ (ಪುನರು. ೫೩೧) ; 
ಈ ಕಾಯಿ ತುಂಬ ಎಳಸು (ರೂಢಿ). "ಎಳಸುತನ? ಪರಾ. 
[ಎಳ್ಳ (೮. ಎಳದು) * -ಸ್ಕು] 
ಎಳಸುತನ (ನಾ). ಎಳೆಯತನ; ಬಾಲ್ಯ: ತನ್ನ ಎಳಸುತನವನ್ನು 
ನೋಡಿ ತಿರಸ್ಕಾರದಿಂದ ನಗುತ್ತಿದ್ದನು (ಉದಕಾ, ಕ 
[ಎಳಸ್ಕು 4- -ತನ] 
ಎಳೆಸುಯ್‌ (ನಾ). ಸ್ವಲ್ಪವಾದ ಉಸಿರು: .ಗಂಧಸಮಾರಣನಂ ಸಗಂ 
ಧಮಂದಿಳಿವೆಳೆ£ಳ]ಸುಯ್‌ ಸಮಂತು ಸೆಜಕಿಗೆಯ್ಯ ದೆ (ರಾಜಕೇ, 
೧೨-೫೬) [ಎಳ್ಳ («೮ ಎಳದು) 4 ಸುಯ್ವ್‌] 
ಎಳೆಹೊಟ "ಎಳೆಹೂಟಿ' ನೋ. 
ಎಳಹೂಟ "ಎಳೆಹೊಟೆ' ನೋ.” 
ಎಳಹೂಟಿ "ಎಳೆಹೂಟಿ' ನೋ. 
ಎಳೆಯು, ಎಳರು (ಕ್ರಿ). ಹೆದರು; ಭಯಪಡು: ದೇವ ಭವತ್ಪುತ್ರಂ 
ಕೆರಮೋವದೆ ಸಂಕಿಸದೆ ಮಿಂಡುವಡೆನೆರಸದಟಂದೋ ವೋವೆಂದೆಳಆಕ ಜನಂ 
ದಾವಾನಲನಂತೆ ಸುಡುವನಿರುಳುಂ ಪಗಲುಂ (ಧರ್ಮಾಮೃ. ೨-೬೪); 
ಪಳಕಲ್ಲರನೆದೆ * * * ಲು ಎಳಣದ ಕೊಳ್ಳಳಕೊ * ೫ ೫ ಮುವಿಯರ್‌ 
ಕೊಂಡ' ಕೊಳಮಂ (ಎಕ. 1%, ಕಾನಕಾ. ೧೪-೩; 1), ಎಳರು: 
ಕ್ರೋಣೀಕ ಎನೆ ಎಳರಿನ್ನೆಂತು ಬಸವ ಬಹುಜಾಣ ನೀಂ ಬಲ್ಲೆಯಿದರಂತಸ್ತು 
(ಪ್ರಭುಷಃ ೭-೮೬). ಔ ಈ ಶಬ್ದ ಅಳಲು ಎಂಬುದರ. ಅಪಲಿಖಿತ. 
[?) 
ಎಳಾಆಲಕ್ಕೊವಾಡಿ (ನಾ). ಒಂದು ಪ್ರದೇಶದ ಹೆಸರು (?): 
ತೊಜುಕೊಲ್ವಳಿ ಪೆರಿಯವನ್‌ ಕೋಲ್ಕ ಧಾತು] ಭಿಕ್ತನ್‌ ಎಳಾಆಲ 
ಕ್ಕೊ ವಾಡಿ ಟ್‌ (ಸೌಇಇ. IX-i, ೨-೧೦; 9ನೆಯ ಶತ), [2] 
ಎಳೆ, ಔಟ್‌? ನೋ. 
ಎಳ್ಳೆ "ಎಟಿ? ನೋ. 
ಎಳೆ. "ಎಳದು? ನೋ. 
ಎಳೆ (ನಾ). (ಉಕ) ಛಾವಣಿಗೆ ಹಾಕುವ ತೊಲೆ, --ತಕೀರು: 
ಬೆಲಗುಗಳೂ ಎಳೆಗಳೂ. . . ತಲೆಹಂಚಿಗೂ ಬೇಕಾಗುತ್ತವೆ; ಅಡ್ಡ 
ಬೆಲುಗುಗಳ ಮೇಲೆ ಎಳೆಗಳನ್ನು ಹಾಕಿ (ಮುಂಬಯಿ. ೪-೧೧೩), [?) 
ಎಳ್ಳೆ (ನಾ). ಭೂಮಿ; ಧರಣಿ: “ಎಳೆ, ಪೊಡವಿ... ಬುವಿ- ಈ ೭ 
ಭೂಮಿ? (ಕಶಸಾ. ೧೦-೨೧೦); “ಎಳೆ `ಬೂನಿ ಬುವಿ ದರೆ ನೆಲಂ? 
(ಶಬ್ದಮ 0.೩೮); ಅಡಿಯಿಟ್ಟಿ ನೆಳೆಯೊಳಿವನೆಂಬೆಡೆಯೊಳ್‌ ಪರಿಜನ 
ಸಮೇಶಮಿದಿರೆಲ್ಹರಸಂ ಪೊಡೆವೆಡೆ ತಪಸ್ವಿ... ಪರಸಿದಂ ' (ಪಂಪಭಾ. 
೬-೧೧) ; ಎಳೆಯಂ ಧರಿಯಿಸಿದುದು ಕೂರ್ಮಮೆಂಬರ್‌ (ವರ್ಧಪು. 
೪-೩೦) ; ಜಸಮೆಳೆಯೆಲ್ಲಮಂ ಬಳಸೆ (ಕಬ್ಬಿಕಾ. ೪೬). 
ಎಳೆದಾಳ್ವಕುವರಿ - ಪರ್ವತರಾಜನ ಮಗಳು; ಪಾರ್ವತಿ: 
ಅಳವಳಿವುತತಿಚಿಂತೆಯಿಂದ ಮೊಗಬಾಡಿರ್ದ ಎಳೆದಾಳ್ಮಕುವರಿಯಿರವಂ 
ನೋಡಿ (ಪ್ರೌಢರಾ, ೬-೫೯); "ಎಳಡದೇರ? ಪರಾ. 
[< ಸಂ. ಇಲಾ) 


ಎಳೆಅಷ್ಟಮಿ 


ಎಳೆಅಷ್ಟಮಿ (ನಾ). ಭಾದ್ರಪಧ ಶುದ್ಧ ಅಷ್ಟಮಿ. ಐ ಅಂದು 
ಸ್ರಿ (ಯರು ಲಕ್ಷ್ಮೀಪೂಜೆ ಮಾಡಿ ವ್ರ ತ ಚನನಗ ದಾರವನ್ನು 
ಕಟ್ಟ ಕೊಳ್ಳು ವ ಸಂಪ್ರದಾಯವಿದೆ. 

[ಎಕ್ಕ (ಆ. ಎಟಕ್ಕಿ) * ಅಷ್ಟಮಿ] 

ಎಳೆಕಟ್ಟು (ಕ್ರಿ). ಮುಡುಪಿನ ದಾರ ಕಟ್ಟು: "ಜಾಳಿ ತೋಟಕ್ಕೆ ಹೋಗಿ 
ಚನ್ನಾಗಿ ಬೆಳೆದ ಒಂದು ಕರಿಬಾಳೆಗೊನೆಗೆ ಎಳೆ (ಮುಡಿಪು) *ಕಟ್ಟಜಿವು 
os ೬೪). [ಎಳ್ಳೆ (ಆ ಎಲ್ಲಕ್ಕೆ) + ಕಟ್ಟು] 

ಎಳೆಕುಕಿಲು (ನಾ). ಎಳೆಯ ಕೋಗಿಲೆ; ಮರಿಕೋಗಿಲೆ : ಕಾಗೆಗಳ 
ಕೊತ್ತಳಂ ಕು ಕ್ಕು ವೆಳೆಕುಕಿಲಂತೆ, ಕೆಂಡಗಳ ಕೋವೆಯಲಿ ಕಾವ 
ಕಾಂಚನದಂತೆ (ಗೊಲ್ಗೊಥಾ. ೯-೨೫೨), 

[ಎಳ್ಳೆ (ಆ ಎಳದು) * ಕುಕಿಲ್ಕು (£ಕುಕಿಲ್ಸ್‌)] 

ಎಳೆಕುಣಿಕೆ (ನಾ). ಎಳೆಯಲು ಅನುಕೂಲವಾದ ಕುಣಿಕೆ: ಮೋಜ 
ವನ್ನು ಹಾಕಿಕೊಳ್ಳುವಾಗ ಮೇಲಕ್ಕೆ ಎಳೆಯುವುದಕ್ಕಾಗಿ ಆದರ ಬೆನ್ನ 
ತುದಿಯಲ್ಲಿರುವ ಕುಣಿಕೆ; ಮೋಜದ ಎಳೆಕುಣಿಕೆ (7೩. ಇಂಕಸಿ). 

[ಎಳ್ಳೆ. (ಆ ಎಟಕ್ಕಿ) 4 ಕುಣಿಕೆ) 

ಎಳೆಕುಳಿ "ಎಲೆಕುಳಿ' ನೋ. 

ಎಳೆಕುಳಿಗೊಳ್‌ "ಎಟಕೆಕುಳಿಗೊಳ್‌? ನೋ. 

ಎಳೆಕೊನೆ (ನಾ). (?):' ಸೆಜಿಯುಮೇಲಂ ನೆತ್ತಮಾಡುವರೊಳ್‌ 
ಲೋಭಮುಂ ಎಳೆಕೊನೆಯೊಳ್ಳಿನೊಳ್‌ (ಎಇ. 2೭111, ೩೩೨-೪೪ ; 929). 

[ಎಳೆ? * ಕೊನೆ ?] 

ಎಳೆಕೊಳು, ಎಳಕೊಳು, ಎಳೆಗೊಳ್ಳು (ಕ್ರಿ). ಎಳೆದುಕೊ; 
ಸೆಳೆದುಕೊ; ಆಕರ್ಷಿಸು: ಪಜಕಿದ ಮಸ್ತಕವೂಡಿದ ಬಾಹು ಹಸ್ತದಿ 
ಮುಜಕಿದ ಕಾಲ್ಲಳನೆಳೆಕೊಳುತೆ ಇಜಕಿದಾಡುವಾಕಾಶವೀರರ ಕಂಡಳು 
(ಮೊ € ಹ ತ. ೨೯-೧೨). ಎಳಕೊಳು : ನೆಗೆದು ನೀರ್ವೂವಟ್ಟಿಕೊಳುತೆ 


ಮೃಣಾಲ ಲತೆಗಳನು ನಿಗಳವೆನಲೆಳಕೊಳುತೆ (ಸಾಳ್ವ ಭಾ. ೬-೧೧). |" 


ಎಳೆಗೊಳ್ಳು : ಮನಮನವ ಎಳೆಗೊಂಡು ಮುಡಿವ ಮೂರ್ತಿ ನಮ್ಮರ್ತಿ 
ಮಡುಗೊಳುವ ಗುಡಿಯೊಳೇ ನಿನ್ನ ಕೀರ್ತಿ (ಮಲೆದೇ, ೯-೯). 
[ಎಳ್ಳ (ಆ ಎಲಿ) + ಕೊಳು (ಆ ಕೊಳ್‌) 

ಎಳೆಕೋಗಿಲೆ (ನಾ). - ಎಳೆಕುಕಿಲು: ಬೀಜುತಿರ್ದುವು ನಯಸರವ 
ಮದವೇವಿದೆಳೆಕೋ[ಪಾಳಾಂ. ಗೋ]ಗಿಲೆಗಳೊಳು ನುಡಿಡೋಟುತಿರ್ದುವು 
ರಾಜಕೀರ ಮಯೂರ ನರ್ತನವ (ತೊರರಾ. ೫-೧-೩೯). 

[ಎಳ್ಳೆ (<£ ಎಳದು) ಕೋಗಿಲೆ] ' 

ಎಳೆಕೌಂಗು "ಎಳಗವುಂಗು' ನೋ. 

ಎಳೆಗಂಟಿಲು (ನಾ). ಎಳೆಯ ಗಂಟಲು: ಅವನ ಬಿಳಿಯ ಎಳೆಗಂಟಲಿ 
ನಲ್ಲಿ ಏನೋ ಅದುರಿದಂತಾಯಿತು (ಪುನರು. '೫೦೫). 

[ಎಳ್ಳೆ (£ ಎಳದು) * ಗಂಟಲು (ಆ ಗಂಟಲ್‌)] 

ಎಳೆಗಂತಿ "ಎಳಗಂದಿ' ನೋ. 

ಎಳೆಗಂದಿ "ಎಳಗಂದಿ' ನೋ. 

ಎಳೆಗನ್ನ (ನಾ). ಭೂಮಿಯಲ್ಲಿರುವ ರಂಥ); ಹುತ್ತ: ಮುನ್ನಿಲ್ಲದ 
ಸಾಹಿತಿಯೆಳೆಗನ್ನ ದೊಳಂದೊಗೆದ ಮುನಿಯಿನುಣ್ಮಿದ ತೆಣದಿಂ ಮುನ್ನಿಲ್ಲದ 
ಸಂಗೀತಮುಮಿನ್ನೆಗಮಾ ಚಿಕ್ಕ ದೇವನಿಂ 'ನೆಗಟ್ಹುದು ದಲ್‌ (ಚಿಕಎ. 
೪-೧೩೦). [ಎಳ್ಳೆ + ಕನ್ನ) 

ಎಳೆಗನ್ನಡನಕ್ಕಿ (ನಾ). ಎಳೆಯ ಕನ್ನಡವಕ್ಳಿ, ಗಿಳಿಯ ಮರಿ: 
ಸೊಬಗಾಂತು ದಟ್ಟಡಿಯನಿಟ್ಟಿಳೆಗನ್ನಡವಳ್ಳಿ ಯಂತೆ ನುಣ್ಣೆರೆದ ತೊದಳ್‌ 
ತೊಡಂಕೆ ನುಡಿದಾಡುವ ಕಂದನನೆಂದು ಕಾಣ್ಬಿನೋ (ವೃಷವಿ. ೨-೩೧). 

[ಎಳ್ಳೆ (£ ಎಳದು) 4 ಕನ್ನಡವಕ್ಕಿ] 


೧೧೨೫ 


20 


35 


ಎಳೆತ 


ಎಳೆಗಪ್ಪು:"ಎಳೆಗರ್ಪು' ನೋ. 
ಎಳೆಗರ್ಪು, .ಎಳೆಗಪ್ಪು (ನಾ). ಸ್ವಲ್ಪಕಪ್ಪು; ತುಸುಕಪ್ಪು: 
ಆರವಿಂದ ಕರ್ಣಿಕೆಯಿಪ್ಪಾ ಅಂದದಿಂ ವಿಜಯಾವತಿಯೊಳು ಎಳೆಗರ್ಪಿಂ 
ದಂದವಡೆಯಿತು ನೃಪಾಲಾ (ಜೀವಂಸಾಂ. ೪-೬೩). ಎ ಳೆಗಪ್ಪು: 
ಎಳೆ([ಪಾಕಾಂ. ಳ]ಗಪ್ಪುದೋಅಕಿ ಖೈರಂ (ಮಂಗರಾ. ೮೧-೧೪). 
[ಎಳೆ (ಆ. ಎಳದು) ಇ ಕರ್ಪು,] 
ಎಳೆಗಲ್ಲು (ನಾ). ಗಡಿ ಕಲ್ಲು; -ಎಳೆ ಎಳೆದಿರುವ ಕಲ್ಲು: ಅನೆ 
ದಲೊಗೆಜಕಿ ಎ ಪುಲ್ಪದಿಯೆ ಎಳೆಗಲ್ಲೆ ಪುಲಿವಾರದ ಗೆಜಕಿ ಮುಕೂಡಲ್‌ ತತಃ 
ಪೂರ್ವತಃ (ಎಕ. ೩11, ಗುಬ್ಬಿ. -೬೧-೯೪ ; 812). 
[ಎಳೆ 24 ಕಲ್ಲು (ಆ ಕಲ್ಕ್‌)) 
ಎಳೆಗಜು "ಎಳಗಟು? ನೋ. 
ಎಳೆಗಯಿಂಕೆ "ಎಳಗಲುಂಕೆ? ನೋ. 
ಎಳೆಗಾಯ್‌ "ಎಳಗಾಯ್‌'? ನೋ. 
ಎಳೆಗಾಯಿ "ಎಳಗಾಯ್‌ ನೋ. 
ಎಳೆಗಾರ್‌ "ಎಳಗಾರ್‌? ನೋ. 
ಎಳೆಗಾಳಿ "ಎಳಗಾಳಿ ನೋ. 
ಎಳೆಗುಬ್ಬಿ (ನಾ). ಎಳೆಯ ಗುಬ್ಬಿ; ಗುಬ್ಬಿಮರಿ: ಉಜುಬುಗೊಂಡೆಳೆ 
ಗುಬ್ಬಿ ಕುಡಿದರೆ ಬಜಕಿವುದೇ ಜಲರಾಶಿ (ತೊರರಾ. ೬-೩೪-೧೨). 
[ಎಳ್ಳೆ (ಆ ಎಳದು) 4 ಗುಬ್ಬಿ) 
ಎಳೆಗುರುಳು (ನಾ). ಮೃದುವಾದ, ಕೋಮಲವಾದ ಕದಲು: 
ಸುರುಳಿಗುರುಳೊ ಸುಕ್ಕ! ಗುರುಳೆಳೆಗುರುಳೊ ಮೇಘಾಕೃತಿಯೊ ನೀಲದ 
ಮೆರುಗೊ (ಜಿರಾಮಾ. ಸಟಗ 
-.. ([ಎಳ್ಳೆ (ಆ ಎಳದ್ದು) * ಕುರುಳ್ಳು (< ಕುರುಳ್ಳು)] 
ಎಳೆಗೂಸು "ಎಳಗೂಸು? ನೋ. 
ಎಳೆಗೆಂಪು "ಎಳಗೆಂಪು' ನೋ. 
ಎಳೆಗೊಂಬು "ಎಳಗೊಂಬು' ನೋ. 
ಎಳೆಗೊನೆ (ನಾ). ಎಳೆಯ ಗೊನೆ: ಉನ್ನತದಿಳೆಗೊನೆಗಳು ಘಾಳಿಯಿಂದೆ 
ಕೈಸನ್ನೆಗೈೆವಂದದಿ ತೂಗೆ (ಭರಚ. ೨೨-೫). 
- [ಎಳ್ಳೆ (ಆ ಎಳದ್ದು) + ಗೊನೆ,] 
ಎಳೆಗೊಳಿಸು (ಕ್ರಿ). ೧. (ಸೂಜಿ ಮೊದಲಾದುವುಗಳಲ್ಲಿ) ದಾರವನ್ನು 
ಪೋಣಿಸು (ಸ್ಕಾಂಡರ್‌). ೨. ದಾರವ ನ್ನು ಹೊಸೆ, - ನುಲಿ 
(ಸ್ಕಾಂಡರ್‌). [ಎಳ್ಳೆ (ಆ ಎಟಕ್ನಿ) + ಕೊಳ್‌ * -ಇಸ್ಯು) 
ಎಳೆಗೊಳ್ಳು "ಎಳೆಕೊಳು' ನೋ. 
ಎಳೆಗೌಂಗು "ಎಳಗವುಂಗು' ನೋ. 
ಎಳೆಜೀವ (ನಾ). ಚಿಕ್ಕವಯಸ್ಸಿನ ವ್ಯಕ್ತಿ": 
ಎಳೆಜೀವಗಳ ಉತ್ಸಾಹ, ಕೇಕೆ (ಒಡ್ಡಿ ಉ, ೨). 
[ಎಳ್ಳೆ (ಎ ಎಳದ್ದು) 4 ಜೀವ] 
ಎಳೆಜೊನ್ನ "ಎಳಜೊನ್ನ? ನೋ. 
ಎಳೆತ, ಎಳತ (ನಾ). ೧.-ಎಳೆಯುವಿಕೆ; ಸೆಳೆಯುವಿಕೆ: ವಸ್ತುಗಳು 
ಚಲಿಸುವುದರಿಂದ ಅಗಾಧವಾಗಿ ಬಿಗಿತ ಎಳೆತ ಗಳೆ ಸಮೂಹದಿಂದ 
ಭೂಕಂಪಗಳುಂಟಾಗಿವೆ (ಭೂಹುಟ್ಟು. ೯೪); “ಒಂದೆರಡು ಸಿಗರೇಟು 
ಸಂಪಾದಿಸಿಕೊಂಡು ಒಂದೆಳೆತ ಎಳೆಯುವುದಾದರೆ ” ಎಂದವಳು ಒಳ 
ಗೊಳಗೆ ಮಂಡಿಗೆ ಸವಿದಳು (ಪುನರು. ೧೩೭). ಎಳೆತೆ: ೨. (ಆಲಂ) 
(ಮನಸ್ಸಿನ) ಆಕರ್ಷಣೆ; ಒಲವು: ಏಟಾದರೂ ಅಎಳತ ಬ್ಯಾರೇ, 
ನಂದ ಬ್ಯಾರೇನ (ದೀಪಹ. 31, ೧೭೬). 
[ಎಳ್ಳೆ (ಆ ಎಕ್ಕಿ) + -ತ್ಯ] 


ಆಗ ನೋಡಬೇಕು -ಆ 


ಎಳೆತಟಿ ೧೧೨೬ ಎಳೆಸಾಕ, 


ಎಳೆತಟಿ, ಎಳತಟ (ನಾ). ಎಳೆದಾಟ; ಆಕರ್ಷಣೆ; ಸೆಳೆತ;| |ಎಳೆದಾಳ್ದಕುವರಿ "ಎಳ್ಳೆ' ಪರಾ. 
ತೊಂದರೆ; ಕಿರುಕುಳ: ಬಳಿವಿಡಿದು ಬೇಂಟಿಗೆಯ್ತಂದ ಭೂಪಾಲಕನ | |ಎಳೆದಿಂಗಳು "ಎಳದಿಂಗಳ್‌? ನೋ. 
ನೆಳೆತಟಂಮಾಡಿ ತೆಗೆದೆನ್ನಾಶ್ರಮಕ್ಕೊಯ್ದು (ಹಡಕಾ. ೩-೧೧); ಸತ್ವ| | ಎಳೆದು "ಎಳದ್ಕು' ನೋ. 
ಗುಣವ ನಿಜವದನದೊಳ್‌ ತೋರ್ಪಂಬಿಕೆ ತೊಳತೊಳಗಲಬ್ಬಭವ ಶಿವ| |ಎಳೆದುಂಬಿ "ಎಳದುಂಬಿ? ನೋ. 
ರಮಾಧವರರ್ಚಿಪೆಳೆತಟಮಿದೇತಕಾಗಿ . . , ಬರುತಿರ್ದನು (ಸಂದಿಮಾ. |5| ಎಳೆದೇರ (ನಾ). ಭೂಮಿಯನ್ನೇ ತೇರನ್ನಾಗಿ ಉಳ್ಳವನು; ಈಶ್ವರ: 
೯-೧೦). ಎಳೆತಟಿ: ಭೀಮನ ಸುಳಿವಿನಲಿ ಸೊಪ್ಪಾದೆವರ್ಜುನನೆಳತಟಕೆ | *ಎಳೆದೇರನೀಸನುಂ . .. ಸ್ಮರಹರಂಗೆ ನಾಮಂ? (ಕವಿಕಂ. ೧೫); ಎಳೆ 
ನಿಲವೆಂತೆನುತ ನೆಗ್ಗಿದುದು:ದುಗುಡದಲಿ (ಕುವ್ಯಾಕ. ೧೮-೨೫) ; ರಾಹುವಿನ | ದೇರನನೋಡಿಸೆನೆಂದು ಪೂಸರಂ (ಕಬ್ಬಿಕಾ. ೧೯೫). 
ಎಳತಟದ ಶಶಿರೇಖೆಯಂತೆ (ತೊರರಾ. ೨-೨-೨) ; ಸಕಲ ಜೀವವ್ರಾತವಾ | (ಎಳ್ಳೆ-- ತೇರು + -೪,] 
ಳುತ ಮುಳುಗುತೀ ಭವವೈತರಣಿಯೆಳತಟದಲಿಂತಾಯಾಸಗೊಳುತಿರಲು | | ಎಳೆನಗರ್ನಾಡು (ನಾ). ಒಂದು ನಾಡಿನ ಹೆಸರು : ಶ್ರೀಮಾಧನ 
(ನಿಭಾಗ. ೭-೯-೩೯) ; ಮೃಗದಟ್ಟುಳಿಗೆ ಬೇಂಟಿಯನಾಡ ಬಂದರೆ ತೆಗೆದೆಳ |10 ಮುತ್ತರಸರೆಳೆನಗರ್ನಾಡೆಬ್ಬಿತ್ತುಮಾನನ್ಯನಾಡು ಮೂವತ್ತುಂ 
ತಟವ ಮಾಡುವೆನು (ಹರಿಸಾಂ. ೧೧-೫೩); ಪರದೊಳು ಮತಿನಿಶ್ಚಯ ಪೊಂಕುನ್ನು ಪನ್ನೆರಡುಮಾಳುತ್ತು[ಮಿ]ರೆ (ಎಕ. 7ಓ ಬೌರಿಂಗ್‌. 
ಗೊಂಡಗೆ ಬಹುಪರಿ ಸಂಶಯದೆಳತಟಮುಂಟೀ (ಕೈಕವ. ೫-೪೮-೫). ೧೩-೨ ; 890). [ ಎಳಿನಗರ್ಯ + ನಾಡು] 

ಎಳತಟವಾಗು - ಕೋಟಲೆಗೊಳ್ಳು : ಗುರುವಿನ ಕೈಯಲ್ಲಿ ಎಳತಟ| | ಎಳೆನಗೆ "ಎಳನಗೆ' ನೋ. 

[ಪಾಠಾಂ: ಕೈಯಯೆಳತಟ, ಕೈಯಲೆಳತಟ]ವಾಗದ ಮುನ್ನ ಅರ್ಪಿತನ| | ಎಳೆನಡಿಗೆ (ನಾ). ಕುದುರೆಯ ಒಂದು ನಡಿಗೆ: “ಆಸ್ಕಂದಿತಂ- 
ಮಾಡಬೇಕೆಂದು (ಅವಚಂ: ೩೮-೧೬೫) ; ಅನುಭಾವವಿಲ್ಲದೆ ಈ ತನು 1 ಎಳೆನಡಿಗೆ (ಸಿದ್ಧಾಂತಿ. ೨೧೫). 


ಎಳತಟವಾದುದಯ್ಕ (ದೇದಾವ. ೨೪-೪೧) ; ದಮನಮುನಸಿ ಆ ವಿಪಿನವಂ [ಎಳ್ಳೆ (ಆ. ಎಳದು) 2 + ನಡಿಗೆ (ಆ ನಡಗೆ)] 
ಹೊಕ್ಕು ತನ್ನಯ ಜೀವಕೆಳತಟವಾಯ್ತು (ಬಸಪು. ೫೨-೧೭). ಎಳೆನಡು (ನಾ). ಬಡನಡು; ಸಣ್ಣನಡು: ತುಂಗಕುಡದುತ್ತುಂಗ 
[ಎಳೆ (ಆ ಎಲಕ್ಕಿ) * -ತಟ್ಟ) ಕಬರಿಯ ಸಿಂಗರದೆಳೆ [ಪಾಠಾಂ. ಸೆಳೆ] ನಡುನಿನಮಳ ನರಾಂಗನೆಯರೆಸೆ 
ಎಳೆತನ "ಎಳತನ' ನೋ. | | ದಿರ್ದರಾ ಸ್ಮರಭಟನ ಬಲದಂತೆ (ತೊರರಾ. ೫-೨-೭೨). 


ಎಳೆತರ್‌ "ಎಲೆತರ್‌ ನೋ. [20 [ಎಳ್ಳೆ (೮ ಎಳದು) * ನಡ್ಕು] 
ಎಳೆತರಿಸು (ಕ್ರಿ). ಎಳೆದು ತರುವಂತೆ ಮಾಡು; ಸೆಳೆಯಿಸು : al ಎಳೆನಾಗ "ಎಳನಾಗ' ನೋ. 
ದವೆರರಸಿಯರನೆಲ್ಲರನೆಳೆತರಿಸಿ. (ಕುವ್ಯಾಆ. ಓರಿಇ. ೨೫-೪೦); ನಳಿನಾಕ್ಷಿ, | ಎಳೆನಾರಿ (ನಾ). ಎಳೆಯ ವಯಸ್ಸಿನ ಹೆಂಗಸು; ತರುಣಿ: ಕರದ 


ಯೊರ್ವಳೀಕ್ಷಣರಜ್ಜುವಿಂ ವಿಧುವನೆಳೆತರಿಸಿ"ಕುಣಿಸಿದಪಳೊಯೆನಲ್‌ ಕರಕುಶಲದಲಿ ಚಲುವನು ಮೆಜಕಿದಳೆಳೆನಾರೆ (ಬಿಜ್ಜು. ೨೯-೧೦). 
(ಚೆಬಪು. ೧೦-೧೬). [ಎಳೆತರ್‌ (ಲ ಎಟ್‌ತರ್‌)  -ಇಸ್ಕು] [ಎಳ್ಳೆ (ಆ ಎಳದು) * ನಾರ್ಮಿ] 

ಎಳೆತಳಲ್‌ (ಕ್ರಿ). ಚಿಗುರು; ಮೊಳಕೆಯೊಡೆ : ಎಳೆತಳಲ್‌ [ಪಾಕಾಂ. |25| ಎಳೆನಾರು (ನಾ). ಎಳೆಯ ನಾರು; ಮೃದುವಾದ ನಾರು (8). 
ಎರೆತೊಳ(ಟಿ)ಲ್‌)-ಪಲ್ಲವ ಪ್ರಾಪ್ತ್‌ (ಎಲೆ ಚಿಗುರು)” (ಶಮಧಾ). [ಎಳ್ಳೆ (£ ಎಳದು) * ನಾರ್ಕು (ಆ. ನಾರ್ಸ್‌)] 

[ಎಳ್ಳೆ («4 ಎಳದು) *- ತಳಲ್‌) ಎಳೆನಿಂಬೆ (ನಾ). ಎಳೆಯ ನಿಂಬೆ; ನಿಂಬೆಯ ಹೀಚು. 

ಎಳೆತೆಗೆ, ಎಳತೆಗೆ (ನಾ). ತನ್ನಕಡೆಗೆ ಎಳೆದು ಕೊಳ್ಳುವುದು; | | ಎಳೆನಿಂಬೆಕಾಯಿ - (ಆಲಂ) ಬುದ್ಧಿ ಪಕ್ಚವಾಗಿಲ್ಲದವನು:. 
ಜಗ್ಗಾಟ: ಎಳೆತೆಗೆಯಾಗುತಿರ್ದಪುದು ಖೇಚರರ್ಗಂ ಹರಿ ಕೇಳ ನಿನ್ನ ವಯಸ್ಸು ಹದಿನೆಂಟೀ ಆದರೂ "ಹುಡುಗಬುದ್ಧಿ?, "ಎಳೆನಿಂಬೇಕಾಯಿ' 
ಕೈಯಳವಿಯ ಕನ್ನೆಯಲ್ಲಿವಳಾದಡವೆನ್ನಳಿಮೋಹದಿಂದಂ (ಮ ಹಾ ನೇ. |80| ಎಂದು ಯಾರೂ ರಾಮಕೃಷ್ಣನನ್ನು ದುರ್ಲಕ್ಷ್ಯಮಾಡುತ್ತಿರಲಿಲ್ಲ(ಬನಶಂ: 
೭-೪೫). ಎಳೆತೆಗೆ: ಡರಣಗಳು ಸುರಪಗೆಳತೆಗೆಯಾಯ್ತು ಪಯಣವು ೪೫); ಅವರ ಸಹೋದ್ಮೋಗಿಗಳು ಅವರನ್ನು ಕೆಲಸಕ್ಕೆ ಬಾರದ ಎಳೆನಿಂಬೆ 
ವೆರೆದ ಚತುರ ನಿಕಾಯವಾಗಸದೆಜವೆದುಂಬಲು ಮೆಲ್ಲನೈರಾವತವ ಕಾಯಿ ಅನ್ನುತ್ತಿದ್ದರು (ಪಂಜಪಂ. ೧೬೨). 
ನೇಜಿದನು (ಸಾಳ್ವಭಾ. ೨೧-೧೧೦). '[ಎಳ್ಳೆ (ಆ ಎಟ್‌) + ತೆಗೆ] [ಎಳ್ಳೆ (ಆ. ಎಳದು) 4 ನಿಂಬೆ) 


ಎಳೆತೊಗಲ್‌ (ನಾ). ಎಳೆಯದಾದ ಚರ್ಮ; ಮೃದುವಾದ ಚರ್ಮ: | | ಎಳೆನೀರ್‌ "ಎಳನೀರ್‌' ನೋ. 
(ಮುಂಬಯಿ. ೫-೨೬ ಕಿ). [ಎಳ್ಳೆ (ಆ ಎಳದ್ಳು) + ತೊಗಲ್‌] |5| ಎಳೆನೀರು "ಎಳನೀರ್‌' ನೋ. 


ಎಳೆದಳಿರ್‌ "ಎಳದಳಿರ್‌ ನೋ. ಎಳೆನೀಲ "ಎಳನೀಲ' ನೋ. 
ಎಳೆದಳಿಸು "ಎಳದಳಿಸು' ನೋ. ಎಳೆನೂಲು (ನಾ). ಹಸಿಯ ನೂಲು ; ನೂಲಿನ ಎಳೆ (?): ತಳಿರು 
ಎಳೆದಾಟಿ, ಎಳದಾಟಿ (ನಾ). ೧. (ಪರಸ್ಪರ) ಎಳೆದು ಆಡುವಿಕೆ ; ಪೊಂಬಾಳೆ ಕೆಂದಾವರೆ ದಂಟುಗಳೆಳೆನೂಲು ಲಲಿತತಮಾಲ ಬೆಳಗಾಯಿ 
ಸೆಳೆಯುವಿಕೆ; ಜಗ್ಗಾಟ: *ಆಮಾತಿಗೇಕೆ ಸುಮ್ಮನೆ ಎಳೆದಾಟ ? »| ನೆಯ್ದಿಲು ಹೆಂಗಳ ದಿವ್ಯಾಂಗಲಲಿತ ನಂದನದೊಳೊಪ್ಪಿದುವು (ಕ ೦ನವಿ. 
(ತೇನೋಡ. ೪). ೨. (ಆಲಂ) (ಮನಸ್ಸಿನ) ತುಯ್ದಾಟ,|40| ೨೪-೯); ಸೂಜಿಗೂ ಹದನು ಎಳೆನೂಲಿಗೂ ಮಿದು (ಉಯ್ಯಾಲೆ. ೩೭-೭). 
ಹೊಯ್ದಾಟ: ' ಅವಳಿಗಾಗಿ ದಾರಿಕಾಯಬೇಕೋ ಬೇಡವೋ ಎಂಬ [ಎಳೆ (ಆ ಎಟಕ್ಕಿ) * ನೂಲ್ಕು (ಆ ನೂಲ್ಸ್‌)] 
ಎಳೆದಾಟದಲ್ಲಿ ... ವಸಂತನ ಮನಸ್ಸು ವಿವೇಕವನ್ನು ಸೋಲಿಸಿಬಿಟ್ಟತ್ತು | | ಎಳೆನೇಸೇ್‌ "ಎಳನೇಸಟ್‌? ನೋ. 
(ಕಮನೆ. ೪). &, ತಡ; ನಿಧಾನ (8). ಎಳದಾಟಿ: (9). ಎಳೆನೇಸಜು "ಎಳನೇಸಆ್‌? ನೋ. 
[ಎಳೆ] (ಆ. ಎಲಕ್ಕಿ) + ಆಟ] ಎಳೆಪಾಕೆ, (ನಾ). (ದಾರದ) ಎಳೆಯಂತೆ ಬರುವ ಪಾಕ; ಹದವಾದ 


ಎಳೆದಾಡು (ಕ್ರಿ). (ಪರಸ್ಪರ) ಎಳೆ; ಸೆಳೆ; ಜಗ್ಗು: ಅಲ್ಲಿ ಅವರು |45|, ಪಾಕ: ಎಳೆಪಾಕ ಬಂದಿದೆ (ರೂಢಿ). 
ಎಳೆದಾಡುತ್ತಿದ್ದಾರೆ (ವಚಭಾ. ೩೯). [ಬಳ್ಳೆ (ಐ. ಎಟ್‌) ಆಡ್ಕು] | "ಎಳ್ಳೆ (ಆ ಎಕ್ಕಿ) * ಪಾಕ] 


ಎಳೆಸಾಕ, 


ಎಳೆಪಾಕ್ಕ (ನಾ). ಹದಕ್ಕೆ ಬರದಿರುವ ಪಾಕ: ಎಳೆಪಾಕ ಆಗಿದೆ, 
ಹದಕ್ಕೆ ಬಂದಿಲ್ಲ (ರೂಢಿ). [ಎಳ್ಳೆ (4 ಎಳದು) * ಪಾಕ] 
ಎಳೆಪ್ರಾಯ (ನಾ). ಎಳೆಯ ಪ್ರಾಯ; ತಾರುಣ್ಯ: ನಾನು 
ಗುರುವನ್ನು ಎಳೆಪ್ರಾಯದಿಂದಲೂ ಸೇವಿಸುತ್ತಿರುವೆನು (ಮಣಿಸ. ೬೩). 
[ಎಳೆ (ಆ ಎಳದು) * ಪ್ರಾಯ] 
ಎಳೆಬಣ್ಣ (ನಾ). ಎಳಸಾದ ಬಣ್ಣ ; ಅತಿ ಗಾಢವಲ್ಲದ ಬಣ್ಣ. 
[ಎಳೆ (ಆ ಎಳದ್ದು) * ಬಣ್ಣ] 
ಎಳೆಬಲೆ "ಎಳೆವಲೆ' ನೋ. 
ಎಳೆಬಿಸಿಲು "ಎಳವಿಸಿಲ್‌' ನೋ. 
ಎಳೆಬಿಳುಪು (ನಾ). ಎಳೆಯ ಬಿಳುಪು; ನಸುಬಿಳುಪು: ಧೂಸರಃ 
-ಎಳೆಬಿಳುಪು ಅಂದರೆ ಸ್ವಲ್ಪ ಶುಭ್ರವಾದದ್ದು” (ಸಿದ್ಧಾಂತಿ. ೪೫). 
[ಎಳೆ (ಆ. ಎಳದು) * ಬಿಳುಪು] 
ಎಳೆಮನ "ಎಳಮನ' ನೋ. 
ಎಳೆಮರಿ "ಎಳವಲಾ' ನೋ. 
ಎಳೆಮಾನು "ಎಳಮಾವು' ನೋ. 
ಎಳೆಮಿಂಚು "ಎಳಮಿಂಚು' ನೋ. 
ಎಳೆಮಾನು "ಎಳಮಾನ್‌' ನೋ. 
ಎಳೆಮಾಸೆ (ನಾ). ಎಳೆಯ ಮಾಸೆ; ಚಿಗುರು ಮಾಸೆ; ಮೊಗ 
ಮಾಸೆ : ಹುಬ್ಬಿನಂತೆಸೆವೆಳೆಮಾಸೆ ಹುಬ್ಬುಮಾಸೆಯ ನೋಡಿ ನಲಿವ 
(ಭರಚ. ೧-೪೦); ಮೊಳೆದೊ ಜುತಾ ಪುಟ್ಟುತಿಹೆಳೆಮಾಸೆ (ಕಂನವಿ. 
೪-೧೧೫); ರಾವಣನ ಎಳೆಮಾಸೆ (ಹುಟ್ಟಿ ಹ. ೩೨). 
[ಎಳ್ಳೆ (೮. ಎಳದು) * ಮಾಸೆ) 
ಎಳೆಮುತ್ತು "ಎಳಮುತ್ತು' ನೋ. 
ಎಳೆಮುದ್ದು (ನಾ). ಚಿಕ್ಕವರ ಮುದ್ದು; ಸಣ್ಣಮಕ್ಕಳ ಮುದ್ದು : 
ಸುಳಿದಾಡಿ ಕಳಾಳಾಪದಿನೆಳೆಮುದ್ದಂ ತೋಜಕಿ. ಮೊಲೆಯನುಣ್ಟಾತ್ಮಜರೆನೆ 
ಗಿಳಿಗಳ ಪಿಂಡುಗಳುಂಡುವು ಕಳವೆಯ .ಪಾಲೆನೆಯ (ಬಾಧಪು. ೪-೬೯). 
[ಎಳ್ಳೆ (ಆ ಎಳದು) * ಮುದ್ದು] 
ಎಳೆಮುಳ್ಳು (ನಾ). ಎಳೆಯ ಮುಳ್ಳು : ನೂಕಿದವು ಶರಜಾಲ ಹನುಮನ 
ಸೋಕಿನಲಿ ಮದಗಜನನೆಳೆಮುಳ್ಳು ಕುವವೊಲಂಜನೆಯ ಸುತನಂಜುವನೆ 
ಶರಹತಿಗೆ (ತೊರರಾ. ೫-೬-೨೨). 
[ಎಳ್ಳೆ (4 ಎಳದು) * ಮುಳ್ಳು (ಆ ಮುಳ್ಳ್‌)] 
ಎಳೆಮೇವು (ನಾ). ಎಳೆಯ ಮೇವು; ಚಿಗುರು ಮೇವು; ಹಸಿಮೇವು : 
ಓತು ಗೋವೆಳೆಮೇವ ಬಿಟ್ಟೊಣತಅಗ ಬಾಯ್ವಾತು ಮೇವುದ ಕಂಡೆನೆನಲು 
(ಭರಚ, ೬೧-೩೫). (ಎಳ್ಳೆ (£ ಎಳದು) + ಮೇವು (ಆ ಮೇಪು)) 
ಎಳೆಮೊಗರು (ನಾ). ಎಳೆಯ ಹೀಚು. 
[ಎಳ್ಳೆ (£ ಎಳದ್ಕು) * ಮೊಗರು (ಆ ಮೊಗು)] 
ಎಳೆಯ "ಎಳದ್ಕು' ನೋ. '` 
ಎಳೆಯಂಚೆ "ಎಳಅಂಚಿ? ನೋ. 
ಎಳೆಯಕೆಖಕೆ (ನಾ). ಒಂದು ಪ್ರದೇಶದ ಜೆಸರು : ಅಲ್ಲಿಂ ತೆಂಕಲೆಳೆಯ 
ಳೆಲಕಿಯ ಬಿಳಿಯ ಕಲ್ಲು (ಸೌಇಇ. XX, ೧೮-೩೮ ; 980). 
[ಎಳೆಯ ? + ಕೇಣ) 
ಎಳೆಯಸುಗೆ (ನಾ). ಎಳೆಯ ಅಶೋಕ ವೃಕ್ಷ: ಪೊಸವಾಳೆಯ ಸುಳಿ 
ಕಮ್ಮಿದುವಾದೆಲರೆಳೆಯಸುಗೆಯ ತಳಿರೆಲೆಬಿಜ್ಜಳ...ಬಾವನ್ನದಿ 
ನಾಳಿಯರೆಳಸಿ ಕರಂ ಸತ್ಯರಿಸಲು (ಜಯಕಾ. ೪-೪೦). 
`[ಎಳ್ಳೆ (ಆ ಎಳದ್ಳು) + ಅಸುಗೆ] 
ಎಳೆಯಿಸು "ಎಟ್‌ಯಿಸು? ನೋ. 


10 


30 


53 


40 


ಗಿಗಿ೨೭ 


ಹ ದ ಗ ದ ನಾನಾನಾ ಸವಾ ಾವಾಘ)ಾೂೌ -ಉಸಉಗರಾಸಾನಾಣಾಣಾಣಾ ತಾ 


ಎಳೆನೆಅಕೆ 


ಎಳೆಯೊಡೆಯ (ನಾ). ಭೂಮಿಯ ಒಡೆಯ; ಅರಸ; ರಾಜ: 

ಎಆಗು ಪಿರಿಯವರ್ಗೆಳೆಯೊಡೆಯಾ (ಕಬ್ಬಿಕಾ. ೨೩೧). 
[ಎಳ್ಳೆ * ಒಡೆಯ] 

ಎಳೆರಂಡೆ (ನಾ). ಚಿಕ್ಕವಯಸ್ಸಿನ ವಿಧವೆ; ಬಾಲವಿಧವೆ: ಆರೆ ರವಿ 
ಯೇಟಜಕೊಳ್‌ ಬಿಸುಡುಗಾರ್ತಿಯೆನಿಕ್ಕು ಮಿಳಾತನೊಜನಲ್ಲಿರೆಯೆಳೆರಂಡೆ 
[ಪಾಠಾಂ. ಮೊಳೆಗಾ ರಂಡೆ] ಯಕ್ಕುಂ (ಜಾತತಿ. ೨೨-೧೩). 

[ಎಳ್ಳೆ (ಆ ಎಳದು) * ರಂಡೆ] 

ಎಳೆಲತೆ "ಎಳಲತೆ' ನೋ. 

ಎಳೆವಗಲು "ಎಳವಗಲು' ನೋ. 

ಎಳೆವಯಸ್ಸು (ನಾ). ಎಳೆಯ ವಯಸ್ಸು; ಚಿಕ್ಕವಯಸ್ಸು : ಅಲ್ಲಿ 
ವಿದ್ಯಾರ್ಥಿಯರು ಎಳೆವಯಸ್ಸಿನಲ್ಲಿ ಸೇರಿ, ತಮ್ಮ ಕೌಮಾರ್ಕಾವಸ್ಥೆ ಯನ್ನು 
ವಿದ್ಮಾಭ್ಮಾಸದಲ್ಲಿಯೇ ಕಳೆದು (ಮಣಿಸ. ೬೧). 

[ಎಳ್ಳೆ (ಆ ಎಳದ್ಳು) * ವಯಸ್ಸು] 
ಎಳೆವರೆಯ "ಎಳವರೆಯ' ನೋ. 


ಎಳೆವಲ್‌ (ನಾ). ಎಳೆಯ ಹಲ್ಲು: ಮೊಳೆವ ಮುತ್ತಿ ನ ಪೊಳೆವೆಳೆಪಲ್ಲ 


ಕಿಜುನಗೆ (ಶ್ರೀಪಾಲ. ೨-೩೪). [ಎಳ್ಳೆ (ಲ ಎಳದು) + ಪಲ್‌]. 
ಎಳೆವಲೆ, ಎಳೆಬಲೆ (ನಾ). ಎಳೆಯುವ ಬಲೆ: ಎರಳೆವಲೆ ಹಂದಿವಲೆ 
ಹೊಯಿವಲೆ ಹರಹುವಲೆಗಳೆಳೆವಲೆ ಹುಡಿಕೆವಲೆ (ಸಾಳ್ವ ಭಾ. ೫-೧೯). 
ಎಳೆಬಲೆ : ಎಳೆಯುವ ಬಲೆ; ಎಳೆಬಲೆ (ರ೩8-ಗೀೀ. ಇಂಕನಿ). 
[ಎಳೆ (ಆ ಎಲಕ್ಕಿ) + ಬಲೆ] 
ಎಳೆವಸಲೆ "ಎಳವಸಲೆ' ನೋ. 
ಎಳೆವಸಿಆಸ್‌ "ಎಳವಸಿಆ್‌? ನೋ. 
ಎಳೆವಳ್ಳಿ "ಎಳವಳ್ಳಿ' ನೋ. 
ಎಳೆವಳ್ಳಿ ಮೆಯ್‌ "ಎಳವಳ್ಳಿ ಮೆಯ್‌' ನೋ. 


"ಎಳೆವಆೂ "ಎಳವಆಅ? ನೋ. 


ಎಳೆವಾತು (ನಾ). ೧. ಎಳೆತನದಲ್ಲಿಯ ಮಾತು. ೨. ಸರಳವಾದ 
ಮಾತು : ವಲ್ಲರುಮಜನವಂತೆಳೆ [ಪಾಕಾಂ. ಳ]ವಾತುಗಳಿಂದ ಸೊಲ್ಲಿಸು 
ವೆನು ಸೊಗಸುವೊಲು (ಹದಿಬ. ೧-೪೯). 

[ಎಳ್ಳೆ (ಆ. ಎಳದು) * ಮಾತ್ತು] 
ಎಳೆವಾರ "ಎಳವಾರ' ನೋ. 
ಎಳೆವಾಳೆ, "ಎಳವಾಟ್‌? ನೋ. 
ಎಳೆವಾಳ್ಕೆ "ಎಳವಾಳ್ಕೆ' ನೋ. 
ಎಳೆವಾಟಕೆ "ಎಳವಾಟಕಿ? ಕೋ. 
ಎಳೆವಿದಿರ್‌ "ಎಳವಿದಿರ್‌' ನೋ. 
ಎಳೆನಿಸಿಲ್‌ "ಎಳವಿಸಿಲ್‌' ನೋ. 
ಎಳೆವೀಲಿ (ನಾ). ಎಳೆಯ ನವಿಲುಗರಿ: ವಿಳಸಿತ ಮಧುಕರೆನಿಕರ ಎಳ 
ಸಿದುದೆಳೆವೀಲಿ [ಪಾಕಾಂ. ನೀಲಿ]ಯ ನಿಡುಜೊಂಗಲನೆಳಲಿಕ್ಕಿದೆಂತಾನೆಗಳ 
(ಕುರಾಸಾಂ. ೧೧-೩೦). [ಎಳ್ಳೆ (< ಎಳದು) + ಪೀಲಿ) 
ಎಳೆವುಲ್‌ "ಎಳವುಲ್‌' ನೋ. 
ಎಳೆವುಲ್ಲೆ "ಎಳವುಲ್ಲೆ' ನೋ. 
ಎಳೆವೆಟ್ಟು (ನಾ). ಎಳೆಯ ಬೆರಳು : ಪಂಬಲಿಸುತ ಪಾಲ್ಕೊಲೆವೇಡುತೆಳೆ 
ವೆಟ್ಟ ಚುಂಬಿಸುತವೆ ಮೊಗನೋಡಿ (ಶ್ರೀಪಾಲ. ೨-೩೫). 

(ಎಳ್ಳೆ (ಆ ಎಳದ್ಳು) + ಬೆಟ್ಟು] 
ಎಳೆವೆಣ್‌ "ಎಳವೆಣ್‌'-ನೋ. 


145(ಎಳೆವೆಣು "ಎಳವೆಣ್‌'. ನೋ. 


ಎಳಿನೇಲೆ' "ಎಳವೆಟ್‌' ನೋ. 


ಎಳೆವೇಡಿತಿ 


ಎಳೆನೇಡಿತಿ (ನಾ). ಎಳೆಯ ಬೇಡಿತಿ, --ಪುಳಿಂದಿ: ತೆರೆವಿಡಿದೀಸುವೆಳೆ 
ವೇಡಿತಿಯ ಗುರುತರ ನಿತಂಬಬಿಂಬಮಂ ಮುಳುಂಗಿ ತೋರ್ಪ ಕರಿಣಿಯ 
ಶಿರಂಗೆತ್ತು ತುಡುಂಕುತೊಡರ್ಚಿ ತಡಿಯೊಳ್ಲಿಂದು (ರಾಜಶೇ. ೬-೨೪ ಶ್ರ 
[ಎಳ್ಳೆ (೮. ಎಳದು) * ಬೇಡಿತಿ] 
ಎಳೆಸಸಿ "ಎಳಸಸ್ಕಿ' ನೋ. 
ಎಳೆಸಸಿಲೆ (ನಾ). ಎಳೆಯ.ಸಸಿಲೈ, --ಮಾನು : 
ಯೊಳೊಂದೇ ಭಲ್ಲೆ ಯೆೊಳೆಳೆಸಸಿಲೆಯನಿಕ್ಕ ಡಿಗೆಯ್ದೆ (ಹೆಬ್ಬೆ 
[ಎಳೆ (ಆ ಎಳದು) + ಸಸಿಲೆ (< ಸಸಿಲ್‌)] 
ಎಳೆಸು "ಎಟಕಿಸು' ನೋ. 
ಎಳೆಹಗಲು "ಎಳವಗಲು' ನೋ. 
ಎಳೆಹದ (ನಾ). ಹದಕ್ಕೆ ಬರದಿರುವ ಪಾಕ. 
[ಎಳೆ (ಆ ಎಳದು) + ಹದ (ಆ ಪದ್ಮ) 
ಎಳೆಹದಿರು (ನಾ). ಎಳೆಯ ಕಾಯಿ. 
[ಎಳ್ಳೆ (ಆ ಎಳದು) + ಹದಿರ್ಕು (ಆ ಹದಿರ್‌,)] 
ಎಳೆಹಬ್ಬ (ನಾ). ೧. ಶ್ರಾವಣಮಾಸದಲ್ಲಿ ಜಟ್ಟಿಗಳು ಕೆಮ್ಮಣ್ಣನ್ನು 
(ಹುತ್ತದಂತೆ) ಗುಡ್ಡೆ ಮಾಡಿ ಪೂಜಿಸಿ ಸೊಂಟಕ್ಕೂ ಕೈಗೂ ದಾರ 
ಕಟ್ಟಿಕೊಳ್ಳುವ ಹಬ್ಬ (8). ೨. ಭಾದ್ರಪದ ಶುದ್ಧ ಅಷ್ಟಮಿ. 
_[ಎಳ್ಳೆ (ಆ ಎಕ್ಕಿ) + ಹಬ್ಬ (೮ ಪರ್ಬ)) 
ಎಳೆಹರೆಯ "ಎಳವರೆಯೆ' ನೋ: 
ಎಳೆಹೀಚು (ನಾ). - ಎಳೆಹದಿರು (9). 
[ಎಳ್ಳೆ (ಆ ಎಳದು) * ಹೀಡ್ಕು (ಆ ಪೀಚ್ಕು)) 
ಎಳೆಹುಲ್ಲು "ಎಳವುಲ್‌' ನೋ. 
ಎಳೆಹುಲ್ಲೆ "ಎಳವುಲ್ಲೆ' ನೋ. 
ಎಿಳೆಹೂಟಿ "ಎಳೆಹೂಟಿ' ನೋ. 


ಸೆಳೆನೀರಿನ ಕುಲ್ಲೆ 


ರ. ೧-೧೩). 


ಎಳೆಹೂಟೆ, ಎಳಹೂಟ, ಎಳಹೂಟ, ಎಳಹೂಟಿ, ಎಳೆಹೂಟ (ನಾ).. 


ವ್ಯವಸಾಯದ ಒಂದು ಉಪಕರಣ; ಹೆಲಬೆ: ಮೊಣಕಿಯಿಟ್ಟರಾಗಿ 
ಕರುಣಿಸಿ ಬಿಟ್ಟಿನಲ್ಲದಿರ್ದಡೆ ಕೆಡಹಿ ಮೂಗನರಿದೆಳೆಹೂಔಯಂ ಕಟ್ಟ ಹೆಟ್ಟಿ 
ವೆಳಸುವೆ ಬಟ್ಟ ಬಯರೊಳೆನಲು (ಹಚಕಾ. ೮-೧೩) ; ಹುರಿದ ಮರಳನೆ 
- ಚೆಲ್ಲುತ ಗಾಳಿಯೊಳುಯೆಳೆಹೂಟಿಯಂ ಕಟ್ಟ ಯಿಂಡದೊಳು ಘೋಳಿಡಿಸು 
ತೆಳೆವ ಯಮದೂತರಂ ಮುಜಃದೊತ್ತಿ (ಗುಭಚ. ೨-೪) ; ಹರೆಳ ಮಧುವರ 
ಸಯ್ಮನವರನು ನಿಲ್ಲದೆಳೆಹೂಟಿಯನು, ಕಟ್ಟಿ ಪನಲ್ಲಿ ಫಾಲ್ಗುಣದಿ (ಕರಲೀ. 
೪೫೧-೮) ; ಬಸವೇಶ ಕೂಡಲಸಂಗನೋಳ್ಬೆರದ ಶರಧಿಯೆಳೆಹೂಟಿ ಕಟ್ಟ 
ಸಲುಯಾ ಶರಣರಂ ಹರಪುರಿಗೆ ಫೋದರಣಂಗಾ (ಚೋರಬ. ೧೦ ಸೂಚನೆ). 
ಎಳೆಹೂಟಿ : ನಿರುತದಿಂದವರನೆಳಹೂಟಮಂ ಕಟ್ಟಸಾ ಗಿರಿಯ ಸುತ್ತಂ 
ಯೆಳಸೆ (ಪಾಸೋಪು. ೫-೧೮). ಎಳೆಹೂಟಿ : ಇನಿತು ನೀರಂ ತೋಟಜರೇ 
ಧಿಕ್ಕನೆ ಇದಕೆ ಆರಾದೊಡೇ ನಿಮ್ಮಿನಿಬರಂ ಪಟ್ಟಣದ ಸುತ್ತೆಳಹೂಟ ಹೂಡಿ 
ಸುವೆ (ಬ ಸ ಪು. ೫೭-೮೦); ಹಳ್ಳಯ್ಯ ಮಧುವಯ್ಯ ಗಳನೆಳಹೂಟಯಂ 
ಕಟ್ಟಿಸೆ (ಚೆಬಪು. ೬೨-೨೦); ಗಡಿಯೆಲ್ಲೆಯಿಂದ ಹೊರಗಣ್ಣೆ ಎಳಹೂಟ 
ಹೊಡಿಸಿ ತೊಲಗಿಸಿಬಿಟ್ಟು (ಮಂತ್ರಶ. ೧೩೩-೧೦). ಎಳೆಹೂಟೆ : ಎಳ 
ಹೂಟಿಗವರ ಕಟ ಕ್ಲಿಸುವುದಕ್ಸಿ ಂತ ಎಳಸಿದುದಿಲ್ಲವೆ ನಿನ್ನನು (ಬಿಜ್ವ ರಾ. 

೭-೪೨). ಎಳೆಹೂಟ : 'ಸೈಲಡಕ್ಷಣ ಲಸತ್ತಿ )ಫುರಾಂತಕಸ್ಥ ಲದೊಳಾ 
ಲಸದ್ಗೋನ ಕೊಂದಂತ್ಮಜರನೆಳೆಹೂಟಿಮಂ ಕಟ್ಟ ಕೊಲಲು (ಎೀಕ್ಕಿಪು. 
೮-೭-೩೨) ; ಪಿಡಿದಿರ್ದ ಖಡ್ಗ ಪಿನಾಕ ಹಲಗೆ ಚಾಣ ಜಡಿವ ಕಾಸೆಯು 
ಯುಲ್ಲಿ ಎಳೆಹೂಟ ನುಡಿವ ಮದ್ದಳೆ ಮಲಹರಟೆ:೦ಬ ವಾದ್ಮದಿಂ ನಡೆದನೈ 
ವೀರ ಶಿವಪುರಿಗಾಗಿ (ಶರಲೀ. ೯೭-೧೦). 

[ಎಳ್ಳೆ (ಆ ಎಲೈ) * ಹೂಟಿ («ಎ ಪೂಟ)) 


20 


30 


35 


40 


ಎಳ್ಳುಂಡೆ 


ಎಳ್ಳಳ (ನಾ). ಏಳುಯುದ್ಧ ; ಯುದ್ಧ ರಂಗ (?) : ಪಿಳ್ಯಳದೊಳು 
ನಿಮ್ಮ ಬಲವಾರಾಸಿಯ `` ಳ್ಯಾಡುನೆನು ತೋಳಬಲದಿ ನಿಳ್ಳರಿಸುವುದೇನು 
ನಿನ್ನನೆಲವೊ ದೂತ ನೊಂಳ್ಳಮ್ಮ ಸಮರಭೂಮಿ:ಯೊಳು ( ವರ್ಧಚ. ೬-೬೮). 
[ಎಳ್‌ (೮. ಏಲ್ಯ್‌) * ಕಳ್ಳ ?] 
ರಿಸು "ಎಟ್ಟ್ಬ ಸು? ನೋ. 
ರು "ಎಬ್ಬಿ ಲು? ನೋ. 
ಅಳೆ “ಎಟ್ಬಿಟಾಕೆ' ನೋ. 
ಆಸು 'ಎಬ್ಬಜಾಸು' ನೋ. 
ಯು "ಎಟ್ಟ ಸ್ಟ ಅಕ್ಕ' ನೋ. 
ಎಳೆ ರ್‌ "ಎಲ್ಲರ್‌? ನೋ. 
ಎಳ್ತ ರ "ಎಲ್ಲ, ರ? ನೋ. 
ಎಳ ರು "ಎಟ್ರ ರ್‌' ನೋ. 
ಎಳ್ಲಿಯಮ್ಮ' (ನಾ). ಒಬ್ಬಾ ತನ ಹೆಸರು: ತಣ್ಣೆಯದ ಎಳ್ತಿಯಮ್ಮನ 
ಮಗಂ ಮಾದಯ್ಮ (ಮೈಲಿ, ೧೯೩೬, ೫೫-೩; 1054). 
[ಎಲ್ಯ * ಅಮ್ಮ] 


ಬಲ ಲಬಬಲಬಲಲ 


'ಎಳ್ತು "ಎಟ್ಟು? ನೋ. 


ಎಳ್ಬದಿಂಬರ್‌ "ಎಟ್ಟಿತ್ತು' ಪರಾ. 

ಎಳ್ಳೆಟ್ಟು "ಎಟಿ ಬಟ್ಟು? ನೋ. 

ಎಳ್ಳಿ ಸು" ಎಲ್ಸಿ eS > ನೋ. 

ಎಳ್ಳೆಡಿಯರ್‌” (ನಾ). ಒಂದು ಹೆಸರು: ಸಾಕ್ಷಿ ಕೂಡಲೂರ್‌ 
ಪೊಜ್ಸುಲರು ಎಳ್ಳಡಿ ಯರು ಬದಿರಿಯರುಮ್‌ (ಮೈ ಆರಿ, ೧೯೧೬, 
೧a-F; 726). [?) 

ಎಳ್ಳ ಗಸೆ (ನಾ). ಅಗಸೆ ಗಿಡದಲ್ಲಿ ಒಂದು ಜಾತಿ: “ಅತಸೀ, ಉಮಾ, 
ತವ ಈ ಎಳ್ಳಗಸೆ” (ae ೯೫-೪೨೮) ; “ಉಮೆಯೆನ 
ಬೈಳ್ಳಗಸೆ*(ಮಂಗರಾ, ೧೧೦-೫); ಎಳ್ಳಗಸೆ ಖಂ ತಿಕ್ಕೆ ., - ಎಳ್ಳಗಸೆ ಖಂ 
೫೦೦ಕ್ಕೆ (ವ್ಯವಹಾ. ಅನ.ಬಂ. ೧೭). [ಎಳ್ಳು (ಆ ಎಳ್‌) + ಅಗಸ್ಮೆ] 

ಎಳ್ಳನಿತು (ಅ). ಎಳ್ಳಿನಷ್ಟು ; ತೀರಸ್ವಲ್ಪ; ತುಸು : ನಿನ್ನೊಳೆಳ್ಳನಿತುಂ 
ದೋಷಮನುಂಟುಮಾಡದಿರೆಯುಂ ಕಣ್ಬಿಂತೆ ಸಂದಪ್ಪುದೊಂದನೆ ಕೇಳ್ದು 
(ಪಂಪಭಾ. ೪-೯೩) ; ಸಂಪದದೊಳೆಳ್ಳನಿತಂ ಕುಡೆ ಕುಬೇರನಾದಂ (ಬಸರ. 
೮-೧೩೪); ಒಡಲಮೇಲೆಳ್ಳ ನಿತು ಮೋಹ ವ ಹಿಡಿಯದಿವರೌಕಿದರು 
(ಕುವ್ಯಾದ್ರೋ.. ೩-೨೮) ; ಜಾಣಸೇಕರ ಶಿನ್ನೆಡೆಯೊಳಗೆಳ್ಳಿ (ಳ್ಳ ನಿತೂಣೆ 
ಯವಿಡಿದ ಕಾರ್ಯಗಳ ಕಾಣಿಸಿಕೊಂಡೆನಾದೊಡೆ (ಕಂನವಿ. ೬-೧೬೮) ; 
ನಾನಿಟ್ಟಿ ಶಾಸನವ ಎಳ್ಳನಿತು ಲಂಘಿಸವು (ಕವಿಸೋ. ೨೦). 

[ಎಳ್‌ + ಅನಿತು (ಆ ಆನಿತ್ತು)] 
ಎಳ್ಳ ಮಾಸೆ (ನಾ). ಮಾರ್ಗಶಿರ ಮಾಸದ ಅಮಾವಾಸ್ಯೆ. 
[ಎಳ್ಳು (< ಎಳ್‌) * ಅಮಾಸೆ (ಆ ಅಮಾವಾಸ್ಕೆ)) 


| ಎಳ್ಳಷ್ಟು (ಅ). - ಎಳ್ಳನಿತು: ಎಳ್ಳಷ್ಟು ತಪ್ಪಿದರೆ ಯಮನಾಳು ನರಕಕ್ಕೆ 


ಬಿಳಿದೊಯ್ದ ರೆಚ್ಚ' ಈ (ಪುರಂದ. RBs ಇದರಲ್ಲಿ ಎಳ್ಳಷ್ಟು 
ಸಂಶಯವಿರಬಾರದು (ವಿಶಾಪ. ೯). [ಎಳ್ಳು (< ಎಳ್‌).. * ಅಷ್ಟು) 

ಎಳ್ಳಿದಿಕೆ "ಏಳಿದಿಕೆ' ನೋ. 

ಎಳ್ಳಿದು "ಏಳಿದ' ನೋ. 

ಎಳ್ಳು “ಎಳ್‌' ನೋ. 

ಎಳ್ಳುಂಡೆ (ನಾ). ಎಳ್ಳಿನಿಂದ ಮಾಡಿದ ಉಂಡೆ; ಚಿಗುಳಿಉಂಡೆ : 
ರಿಸಿಯರೆಂ ನಂದಿಮಿತ್ರಂ ಕಂಡು ಕಾರುಣ್ಮದಿಂ ನಿಟ್‌ಸಿ ಎಳ್ಳುಂಡೆಯನಿಳ್ಳಿ 
ದೊಡೆ (ವಡ್ಡಾರಾ. ೧೫೭-೨); ಎಳ್ಳುಂಡೆ ಜೇನುತುಪ್ಪ ಗಣನಾಯ್ಯ ನಮಗೆ 
ನಿದ್ಕಾನ ಕಲಿಸಯ್ಮ ಗಣನಾಯ್ಯ (ಜಗೀತೆ. ೧). [ಎಳ್‌ + ಉಂಡೆ] 


ಎಳ್ಳುಚಟ್ಟಿ 


ಎಳ್ಳುಚೆಟ್ನಿ (ನಾ). ಎಳ್ಳನ್ನು ಹಾಕಿ ಮಾಡಿದ ಚಟ್ಟಿ : ರಾಗಿಕೊಟ್ಟಗೆ 
ಎಳ್ಳು ಚಟ್ನಿ ಬಲುರುಚಿ (ರೂಢಿ). [ಎಳ್ಳು (ಆ ಎಳ್‌) + ಚಟ್ಟ] 

ಎಳ್ಳುಚಿಗಳಿ (ನಾ). ಎಳ್ಳು ಮತ್ತು ಬೆಲ್ಲ ಸೇರಿಸಿ ಮಾಡಿದ ಸಿಹಿ 
ಕಿಂಡಿ. [ಎಳ್ಳು (ಆ ಎಳ್‌) + ಚಿಗಳಿ (ಆ ಚಿಗುಳಿ)] 


NI 


| 
| 


ಎಳ್ಳುನೀರು (ನಾ). ತರ್ಪಣ ಕೊಡುವಾಗ ಬಿಡುವ ಎಳ್ಳು ಮತ್ತು | 5| 


ನೀರು; ತರ್ಪಣ ಕೊಡುವಿಕೆ. 
ಎಳ್ಳುನೀರುಬಿಡು - ೧. ತಿಲಾಂಜಲಿಯನ್ನು ಬಿಡು; ತರ್ಪಣ 
ಕೊಡು. ೨. (ಆಲಂ) ಆಸೆಬಿಡು : “ಈ ಹಾಳು ಸರ್ಕಾರೀ ಕೆಲಸಕ್ಕೆ 
ಎಳ್ಳುನೀರು ಬಿಟ್ಟುಬಿಡಲೆ? * ಎಂದು ಒಂದೊಂದು ವೇಳೆ ಹಾರಾಡು 
ತ್ತಿದ್ದರು (ರಾಗಿಣಿ. ೨). [ಎಳ್ಳು (ಆ. ಎಳ) + ನೀರು, (ಆ ಸೀರ್‌,)] 
ಎಳ್ಳುನೀರೆರೆ “ಎಳ್ಳುನೀರೆಅ' ನೋ. 
ಎಳ್ಳುನೀರೆಅಕೆ, ಎಳ್ಳುನೀರೆರೆ (ಕ್ರಿ). ೧. ಎಳ್ಳುನೀರುಬಿಡು. 
೨. (ಆಲಂ) ಆಸೆಬಿಡು ತೊರೆ: ಪಾರ್ವರೆಲ್ಲರುಂ *ಗೃಹಿಣೀ ಗೃಹ 
ಮುಚ್ಕತೇ? ಎಂಬುದು ಗೆರೆತಿಯಲ್ಲದೆ ಗೃಹಮೆಲ್ಲಿತ್ತೆಂದು ಗಾರ್ಹಸ್ಥ್ಯ 
ಕೈಳ್ಳುನೀರೆಜಕೆದು (ಅರ್ಥನೇ. ೫-೩ ವ). ಎಳ್ಳುನೀರೆರೆ: ೨. ಅವರ 
ಸುಖ ಸಂತೋಷಗಳಿಗೆ ಎಳ್ಳುನೀರೆರೆದು (ಪುನರು. ೧೮೦). 
[ಎಳ್ಳು (ಆ ಎಳ್‌) + ನೀರ್‌, + ಎಣಿ] 
ಎಳ್ಳುರೇವಡಿ (ನಾ). - ಎಳ್ಳುಚಿಗಳಿ (8). 
[ಎಳ್ಳು (ಆ ಎಳ್‌) + ರೇವಡಿ] 
ಎಳ್ಳೆಣಿಸು (ಕ್ರಿ). ಅಲ್ಪವಾಗಿ ಭಾವಿಸು: ಪಲರ್‌ ಮುನಿಯೆ ಫಲವಿಲ್ಲ 
ದುವ ಸೊಲ್ವನೆಲ್ಲರುಮೆಳ್ಳೆಣಿಸಪಡುಗುಂ (ಕುಜಳ್‌. ೧-೨೦-೧). 
[ಎಳ್‌ + ಎಣಿಸು] 
ಎಳ್ಳೆಣ್ಣೆ (ನಾ). ಎಳ್ಳಿನಿಂದ ತೆಗೆದ ಎಣ್ಣೆ: ತಪ್ಪದೆ ಅಭ್ಮಂಗದ ಯೆಳೆ 
[ಳ್ಳೆ]ಂಜೆ ಅಂಬಲದ (ಬೊಂಕಶಾ. ೧೯೪೦, ಕುಮಟ. ೧೧೩-೩೨ ; 1475); 
ಎಲೆ ೫೦ ಎಳ್ಳೆಂಕೆ ತೇವರವೊಣಯಿಕ ರಂಗ ಪೂಜೆಗೆ (ಎಕ. ೪1, ಮೂಡಗೆ. 
೪೦-೧೮ ; 1552); ತೈಲಂ - ಕುಂದುರುಪ್ಯ, ಎಳ್ಳೆಣ್ಣೆ (ಓಷಧಿ. ೭೨). 
[ಎಳ್ಳು (ಆ ಎಳ್‌) + ಎಣ್ಣೆ] 


ಎಳ್ಳೈಸು (ಅ). ಎಳ್ಳಿನಷ್ಟು ; ತೀರಸ್ವಲ್ಪ ; ತುಸು :' ಘಾಸಿಯಾದನು 


20 


23 


ಪವನಸುತಸೆಳ್ಳೈಸು ಮಿಡುಕೆದು ಬಾಲ ಊರ್ಧ್ವಶ್ವಾಸ ಲಹರಿಯಲಡಿ |. 


ಗಡಿಗೆ (ಕುವ್ಯಾಆ. ೧೦-೧೮) ; ದನುಜರಿವರೆಳ್ಳೈ ಸು ಮಿಡುಕದ ತೆರದೊಳ 
ಸುವನು ಸೂರೆಗೊಳ್ಳು ವನು (ರಾಮಾಸಂ. ೬-೧-೬೪). 
[ಎಳ್ಳು (ಆ. ಎಳ್‌) + ಐಸು (೮. ಅಯ್ಸು)]. 
ಎಐಂಕೆ, ಎರಂಕೆ, ಎರಕ್ಕೆ, ಎಅಕೆ, ರೆಂಕೆ, ರೆಕ್ಕೆ, ಅಂಕೆ, ಆಕ್‌ಕೈ 
(ನಾ). ೧. ಹಾರಲು ಸಹಾಯವಾಗುವ ಪಕ್ಷಿಗಳ ಪಕ್ಕು; ಭದ: 
*ತನೂರುಹಂ . . . ವಾಜಃ, ಪಕ್ಷಃ- ಈ ೯ ಎಆ(೦)ಳೆ* (ಹಲಾ ಯು. 
೪೦-೮೬); *ಎಜಂಕೆಯೆಂದು ಪಕ್ಕಮೆಂದು ಪಕ್ಷ (ಕಶಸಾ. ೬-೧೦೧) ; 
ಬಲರಿಫು ತನ್ನದೊಂದು ಬಲಗರ್ವಡಗುರ್ಪಿನೊಳೆಮ್ಮೆಜಂಕೆಯಂ ಕುಲಿಶ 
ದಿನೊರ್ಮೆ-ಖಂಡಿಸಿದೆಂ (ಕಾವ್ಯಸಾ. ೪೬೪ ಶೂದ್ರಕ); ನೀರ್ವಕ್ಕಿಗಳೆಆಂಕೆ 
ಯಿಂದುದಿರ್ದ ಪನಿಗಳಿಂ ನಾಂದು (ಕಾದಂಪೂ. ೧೧೭) ; ಇಲಂಪೆಗೆಜಂಕೆ 
ಮೂಡಿದಂತೆ (ಧರ್ಮಾಮೃ. ೯-೨೧೧) ; ಬಾಲವಿಹಂಗಂಗಳನೆಆಂಕೆಯೊಳಿ 
ಉಂಕಿಕೊಂಡು ಪಾಜಲನುವಾಗಿ (ಗಿ ರಿಕ, ೧-೧೨೮ ವ್ರ; ಎಜಂಕೆಗಳ 
ಆಪಣಪದ ಕುಜ್‌ಪು ತಾನ್‌ ಸ್ಪಷ್ಟಮಾಗಿರ್ದತ್ತು (ಅಂತಿಗೊ. ೪೫-೯೨೭). 
ಎರಂಕೆ : ೧. “ಎರಂಕೆಯೆನಲ್‌.... ರೆಕ್ಕೆ? (ಕಶರ. ೯೬); ನಿಂದಿರು 
ಕುಲುಂಕದಿರೆರಂಕೆಗಳ (ಗಿಳಿಎಂ. ೧-೧). ಎರಳೆ : “ಎರಕೆ (ಎಎರೆಂಕೆ)- 
ಕೆಕ್ಕೆ, ಪಕ್ಕ? (ರಮಾಳಾಂ. ೧೧೫). ಎಆಳೆ: ೧. ಅಲ್ಲಲ್ಲಿಗೆ ನಾಂದೆಜಕೆಗಳಂ 
ಬಿದಿರೆ ಕೆದಲುವ ತುಂತುಜಿಂ ಮಂಜು ಮಸಗೆ- (ಳಾನಂಉ. ೨೧೬) ; 


30 


40 


45 


ಎಇಳಲು 


ತುಂತುಅಿಿಂದೆಜಕೆ ನಾಂದಾಂದೋಳಿತಾಶೋಕಮಂಜರಿಯಂ (ಮಲ್ಲಿಪು. 
೨-೩೬) ; ಹುಲಿಗೆ ಧೈರ್ಯವನೆಆಳೆಗಳನಹಿಗಳಿಗೆ ಖಳರಿಗೆ ಲಕ್ಷ್ಮಿಯನು 
(ಕುವ್ಯಾ ಕ. ೬-೭). ರೆಂಳೆ: ನಿಮ್ಮ ನೆನೆದೊಡಮೆನ್ನ ಗಾನದ ಹಕ್ಕಿ 
ರೆಂಕೆಯಂ ಮುದುರಿ, ಕಣ್ಣೆವೆ ಮುಚ್ಚಿ, ಕಾವು ಕೂರುವುದಳಲ ಮೊಟ್ಟಿಯ 
ಮೇಲೆ (ಭಾವಗೀ. ೬೬). ರೆಕ್ಕೆ : ಕಾಲಿಗೆ ರೆಕ್ಕೆ ಬಂದಿರುವಂತೆ ಜೋಗು 
ತ್ತಿದ್ದೆ (ಜಾಣಆ. ೨೦) ; ರೆಕ್ಕೆಗಳನ್ನು ಮುದುರಿಕೊಂಡು ಆಕಾಶದಿಂದಿಳಿದು 
(ಜ್ಯೋತಿರ್ವಿ. ೭೪). ಕಿಕೆಂಕೆ: ನವಿಲ ಆಕಿಂಕೆಗಳ ಪಿಡಿದು ಕಿಳಲೀರ್ವರುಂ 
(ವೀಕೈಪು. ೨-೬-೧). ಜಕಿಕ್ಸೈ: ೧, ಖೇಚರರಾಜ ಜಕಿಕ್ಕೆಯಿನಳುರ್ಕೆಯಿ 
ನೆನ್ನೊಡನಾರುಮೆಯ್ದೆ (ನೀಮಿಪು. ೧-೧೨೦) ; ಜಕಿಕ್ಕೆಯ ಕೊಡಹಿ ಹಾರಿತು 
(ನಳಚ, ೨-೨೧) ; ಜಕೆಕೈವಂತಂ ಗರುಡಂ (ಶಬ್ದಾನು. ೪೦೨ ಪ್ರಯೋ). 
೨. ತೋಳು; ರಟ್ಟಿ (ದಕ. ಪ್ರಾದೇ). 

[ದೇ. ॥ ತಮಿ. ಇಕ್ಕಿ, ಇಜಕು, ಇಆಕರ್‌, ಇಆಕ್ಕೈ ; ಮಲ. 
ಇಆಕು, ಚಿಜಕು; ಕೊಡ. ಕಿಕ್ಕೆ ; ತುಳು. ಎಡಿಂಕೆ, ರೆಂಕೆ; ತೆಲು. 
ಎಆಕ, ಜಕಿಕ್ಸ, ರೆಕ್ಕ ; ಕೋಲಾ. ರೆಡಪ್ಕ ರೆಪ್ಪಾ; ನಾಯ್ಕಿ. ರೆಕ್ಕ, 
ರೆಪ್ಪ ; ಪರ್ಜಿ. ರೆಕ್ಕ] 

ಎಅಂಕೆವನಿ (ನಾ). ರೆಕ್ಕೆಯಿಂದ ಉದುರಿದ ಹನಿ, ತುಂತುರು: 
ಪಾಜುವ ಹಂಸಂಗಳಿಸೆವೆಜಂಕೆವನಿ (ಎಇ. 20111. ೩೩೧-೩೦ ; 929). 

'[ಎಜಂಕೆ * ಪನ್ಮಿ) 
ಎಐಂಕೆವಿಡಿ (ಕ್ರಿ). ಕಿಕ್ಕೆಯನ್ನು ಅನುಸರಿಸಿ ಹಿಡಿ: ಪಾಜುವ ಪಕ್ಕಿ 
- ಗಳೆಆಂಕೆ[ವಿಡಿದುದಿರ್ವ] ತಂಪನೀವ -ತುಂತುರ್ವನಿಯ ತುಜುಗಲುಮಂ 

(ಕಾದಂಉ. ೫೨೬). [ಎಜಂಕೆ + ಪಿಡಿ] 

ಎಅಂಗುಹ "ಎಅಗುಹೆ? ನೋ. 

ಎಐಕ್ಕ, ಎರಕ, (ನಾ). ಪ್ರೀತಿ; ಪ್ರೇಮ; ಅನುರಾಗ : “ಎಜಕದಲಿ 
ಪ್ರಾಧ್ವನೆಂದೆಂಬಭಿಧಾನಮಕ್ಕುಂ ” .(ಮ್ಹಂಗರಾ. ೧೪೪-೨೪); “ತಕ್ಕು, 
ಅಲಲ... ಎಆಕಂ, ಓಫು- ಈ ೮ ಸ್ನೇಹಕ್ಕೆ ಪೆಸರ್‌* (ಕಶಸಾ. 
೧೯-೩೯೦) ; ದರಹಸಿತಮುಮಜಯೆ ಪೇಟ್ಲುಮೆಜಕಮನೆರ್ದೆಯೊಳ್‌ 
(ಕವಿರಾ. ೩-೧೨೦) ; ದಿನಕರನುಮಿಂದ್ರನು9 ನಿಜತನಯರ ದೆಸೆಗೆಜ? ದೆಜ 
ಕದಿಂ ಗೆಲವಿನ ಮಾತನೆ ನುಡಿಯೆ (ಪಂಪಭಾ. ೧೨-೧೪೨) ; ಪಾಂಡವರೆಜಕ 
ನಿಮ್ಮೊಳು ಹಿರಿದು (ಕುವ್ಕಾಉ. ೧-೩೬) ; ಶ್ರೀರಘುಪ್ರವರಂ ಕಾಂತೆವೆರಸು 
ಕಟ್ಟಿಆಕದ ಸಲ್ಲಾಪದಿಂ ಬೈಗಿನೊಳ್‌' (ರಾಮಾಶ್ವ. ೨೧-೨೦). ಎರಕ್ಕ : 
ಮರುಗುವ ಮರಿಗಾಗಿ ಎರಕವನೆರೆಯದ ಮರುಕವು ಮರುಕವೆ ರಾಮ 
ರಾಮಾ (ಸೂರ್ಯಪಾ. ೮೨-೩); ಒಂದು ಜತೆ ನಾಯಿಗಳಿದ್ದವು. .. 
ಎಷ್ಟು ಎರಕವಿತ್ತು (ಬಾಳ್ವಿಬಿ. ೧೨). 

ಎಎಕದವ - ಪ್ರೀತಿಪಾತ್ರನಾದವನು; ನಲ್ಲ; ಇನಿಯ: ಅರಸ 
ತಾನೇ ಹರಿಹರಿದು ತನ್ನೆಜಕದವರನು ಬಿಡದೆ ಸಲಹುವ ಕರುಣವೆಂತುಟೊ 
ರಾಯ ಗದುಗಿನ ವೀರನರಯಣನ (ಕುವ್ಕಾಅ. ೧೫-೩೧). 1?) 

ಎಅಕೆ (ನಾ). ಬಾಗುವುದು; ನಮಸ್ಕರಿಸುವುದು. "ತಲೆಯೆಆಕ' 
ಪರಾ. [ಎಆಗು, + ಕ್ಕ) 

ಎಐಅಕಂಬೆಲು (ಕ್ರಿ). ಪ್ರೀತಿಯುಕ್ತವಾಗು ; "ಎಅಕಂಬೆತ್ತು - ಎರಕ 
ಹೊಯ್ದು” (ಪಂಪಭಾ. ಕೋಶ): ಪೃಥೆಯುಂ ಮದೀಯ ಸುತರೊಳ್‌ 
ವೈಕರ್ತನಂ ನನ್ನಿಯಂ ನಿಜಿಸಲ್ಯಾರ್ಕುಮಮೋಘಮೆಂದು ಮನದೊಳ್‌ 
ನಂಬಿರ್ದಳಿನ್ನಿಲ್ಲಿ ಪೆಂಪೆಅಕಂಬೆತ್ತಿರೆ ಕಾವೆನೆನ್ನ ನುಡಿಯಂ ಕೆಯ್ಯೊಂಡ 
ಕಟ್ಟಾಯಮಂ (ಪಂಪಭಾ. ೧೨-೧೯೮). [ಎಕ್ಕ + ವೆಜ್ಕು) 

ಎಂಿಕಲು (ನಾ). ಸುರಿತ; ಜಲಪಾತ; ನೀರ್‌ ಬೀಳು : ದೊಡ್ಡಗುಡ್ಡೆಯ 
ನೀರ ಎಜಕಲಿಂದಂ ಪಡುವಲು (ಮೈಆರಿ. ೧೯೪೦, ೨೮-೧೭ ; 1509). 

[< ಎಣಗ್ಳು + -ಕಲ್ಲು (ಆ -ಕಲ್ಸ್‌)] 


ಎಆಕು 


ಎಅಕು (ನಾ). ನಾಳ; ಟೊಳ್ಳುಕಾಂಡ; “ದೊನ್ನೆ; ಜೀರ್ಕೊಳವೆ” 
(ಪ್ರಳಣ್ಣ): ಕೈರವದೆಜಕಿನೊಳು ಲಸತ್ಕೈರವದ ಮಕರಂದಮಂ ತೀವಿ 
(ಸಂದಿಮಾ. ೬-೩೨). [೫.1 ತಮಿ. ಇಜಕು ಎ ಗರಿಯ ಕಾಂಡ] 

ಎಐಕುಮತಿ (ನಾ). ಆಮದಿನ ಮೇಲೆ ಹಾಕುವ ತೆರಿಗೆ; ಆಯಾತ 
ತೆರಿಗೆ: ಕಪ್ಪಳಿಜೋಗು.ಸಂಬಾನು ಮುಂತಾದ ಊರುಮೇಗಳ 
ಯೆತ್ತುಮತಿ ಎಆಕುಮತಿ ಸಹ ಪಡನಾಡ ಸುಂಕ (ಸೌ ಇಇ. 12-11, 
೫೫೧-೩ ; 1532). "ಎತ್ತುಮತಿ' ಪರಾ. 

[+ ತಮಿ. ಇಜಕ್ಕುಮತಿ] 

ಎಅಕೆ "ಎಅಂಕೆ? ನೋ. 

ಎಅಕೆನೆಟ್ಟು (ನಾ). ರೆಕ್ಕೆಯುಳ್ಳ ಪರ್ವತ: ಗುಟವಂ ಪಕ್ಕಂ ನಿಜಕರ 
ಮೆಟಲ್ವ ಪೆರ್ವಾವು ಕೋಡೆ ಕೋಡುಂಗಲ್‌ ಮತ್ತಿಟಿವ ಮದಮರ್ಬಿ 
ಯೆನೆ ಕಣ್ಣೊಟಲಿಗೆ ನೆಲೆಯಾದುದೆಜಕೆವೆಟ್ಟಿನೆ ಕರಿಗಳ್‌ (ಚಂದ್ರ ಪು 
೧0-೮೨). [ಎಆಕೆ (ಆ. ಎಜಂಕೆ) + ಬೆಟ್ಟು] 

ಎಣಗೆ, (ನಾ). ಒಬ್ಬಾತನ ಹೆಸರು: ಕು[ಮಾ]ರ ಎಜಗನುಂ (ಎಇ. 
IX, ೨೧-೧೦; 800); ಕಾಮಶ್ರೀ ಎಜಗರ9 (ಎಕ. ೪11, ಶಿವಮೊ. 
೪-೪೪ ; 1177); ಮಲ್‌ದುಂ ಸರಸತಿಯರ್ಗಟ್ಟಜಕೊಳಡ್ಳುತನಲ್ಲದನ್ಯ 
ದೈವಳ್ಕಾರ್ಪಂ ಮಜಕೆಯಿಪ ನಿಜಧನಲೋಭಕ್ಕಲಆಗನೆಅಗನೆಅಗನೆಆಗನೃಪ 
ನೆನೆ ನೆಗಬ್ಬಂ (ಎಕ. ೪111, ಸೊರಬ. ೧೪೦-೨೨ ; 1198); ಎಜಗನೃಪತಿ 
ಯಾತ್ಮೋದ್ಭವಂ ಬಿಟ್ಟಿದೇವಂ (ಸೂಕ್ತಿಸು. ೧-೧೪). [?) 

ಎಐಗ್ಮ (ನಾ). ಮರುಳ: ದಡ್ಡ; ಎಗ್ಗೆ: ಎಆಗ ಹೋಗೇನೆಂದೊಡ 
ಜಿಯೆ ಪರಮಾತ್ಮನೇ ನೆಆಕ ನಿರ್ವಿಕಾರ ನಿರವಯವನಚಲ (ಮನೋವಿ. 
೫-೧೮). [ಎಜಗ್ಳು + -೪,] 

ಎಅಗಲ (ನಾ). ನೊಣ (7): ಎಆಗಲನಾ ಪೇಲಿರ್ದೊಡಮೆಆಗುಗು 
ಮಜಿಯಲ್ಲೆ ಮೇಲೆ ಮತ್ತೆಜಗದು ಸಂದಆಕೆಯ ಕರ್ಪ್ರರಮಿರ್ಜೊಡ 
ಮಣಾವಿಲ್ಲದ ಜಡರುಮದಣ ಸಮನಾಗಿರ್ಪರ್‌ (ಧರ್ಮಾಮೃ. ೨-೨೨೭). 

[ಗ 

ಎಅಗಲಿಭಂಡಿ (ನಾ). ಒಂದು ಬಿರುದು (?) : ತೊಅಹರ ಕುಳಕ್ಕೆ 
ತಿಳಕಂ ಬಜಸಿಡಿಲಿದಿರಾಂನ್ತ ವೈರಿಗಂ : ಕೂರ್ಪ್ಪ ಜನಕೈಆಗಲಿ ಭಂಡಿಯೆ 
ನಿಪ್ಪಂ ಕಟ! ಮಣಕೆಯಿಲ್ಲದೊಳ್ಳಂಡೆ ಕಾವಗವುಂಡಂ (ಕಇ. 1, ೨೪-೧೫ ; 
1148). [1] 

ಎಅಗಾರಿ "ಎಲಿಗಾರಿ' ನೋ. 

ಎಅಗಿಸು, ಎರಗಿಸ್ಕು (ಕ್ರಿ). ಎರಗುವಂತೆ ಮಾಡು; ನಮಸ್ಕರಿಸು 
ವಂತೆ ಮಾಡು; ಬಾಗಿಸು : ಕೀಜಕಿ ನೆತ್ತಿಯೊಳ್‌ ಬಾಳಂ ನಿರ್ನೆರ 
ಮೂಲ್‌ ಚಲದಿನೆಅಗಿಸಲಿರೆ ಭರತಂಗೆಜಗುವೆಜಕಮಂಜನೆಯಲ್ಲೇ 
(ಅದಿಫು. ೧೪-೭೫) ; ಅರಿರಾಜ ಮಧುಕರ ಕದಂಬಮಂ ನಿಜ ಪದಾಂಬುಜ 
ಕೈಜಗಿಸುವಂ (ಪಂಚತಂ. ೨೧೧-೧೩) ; ಮುಂಕೊಂಡ ಮಹಾವ್ರತಮಂ 
ಪಣಿಪಡಿಸದ ತೀವ್ರ ಪರಿಗ್ರಹಕ್ಕೊಂದಿನಿಸುಂ ಚಿ ತ್ತ ವನು ಎಜಗಿಸದ 
(ಜಯಳಾ. ೧-೫) ; ಅಗ್ರಜನ್ನ ಭಯದಲ್ಲಿದ್ದ ಸುಗ್ರೀವನ್ನೆ ತಂದು ಲಕ್ಷ್ಮ, 
ಣಾಗ್ರಜನ್ನ ಪಾದಕಮಲಗಳಿಗೆಜಗಿಸಿ (ಪುರಂದ. ೧-೨೨೯-೧); ನಿಂದು 
ಪಂಚಾಗ್ನಿ ಮಧ್ಯದೆ ತಪಗೆಯ್ವರ ತಂದು ನಿನ್ನಡಿಗೆಜಗಿಸುನೆ (ಕಂನವಿ. 
೧೦-೫). ಎರೆಗಿಸ್ಕು: 4... ಬರಿಮೋಸ, ಬರಿವೇಷ. ಈ ಜನರ ಯಾವುದಕೆ 
ಎರಗಿಸಿದೆ ! ? ಎಂದು ಅವರೊಳಗೆ ತಳಮಳಿಸಿದರು (ನವರಾ. 11, ೩೨). 

ಎಐಗಿಸಿಕೊಳ್‌ ಎ ನಮಸ್ಕಾರ ಮಾಡಿಸಿಕೊ ಳ್ಳು: ಹರಕೆಯ 

ನಭಿಷೇಕವ ಸೇಸೆಯನುಡುಗೊಆಕೆಯಂ ಭರವಸದಿಂ ಕೈಕೊಳುತಿನ್ನುಳಿದಾ 
ಸುರಪರಿವೃತ ಪರಮನನೆಅಗಿಸಿಕೊಂಬಾಸಕ್ತಿಯೊಳೆಯ್ದಿದನಾ' ಸಭಿಗೆ 
(ವೀರೇಚ. ೧-೧೯). [ಎಜಗ್ಗು + - ಇಸ್ಕು] 


SS ಹಾದ 


ಗ೧೧೩೦ 


ಅ 


0 


20 


30 


35 


40 


ಎಆಅಚು 


ಎಅಗು,, ಎರಗು, ಎರ್ಗು, (ಕ್ರಿ). ೧. ಬಾಗು; ನಮಸ್ಕಾರಮಾಡು ; 
ಅಡ್ಡ ಬೀಳು: “ಎಣಗು - ಪ್ರಣತೇ (ನಮಸ್ಕರಿಸು) * (ಶಮಧಾ); 
ಪರಿಗತ ನಗೆಯಿಂದಿರ್ದೆಂ ಗುರು ನಾಣ್ಸರದಿಂದಮೆಆಗಿ ಮುಖತಾವರೆಯಂ 
(ಕವಿರಾ. ೧-೫೯) ; ಮಹಾದೇವಿ ತಾನೆ ಕಾಲಂ ಕರ್ಚಿ ಭಟಾರಕರ್ಗೆಜಗಿ 
ಕುಳ್ಳಿರಿಸಿ (ವಡ್ಡಾರಾ. ೭೮-೧೨); ನಿಚ್ಚಂ ಪಿರಿದುಂ ಸದ್ಭಕ್ತಿಯಿಂ 
ಬಂದೆಆಗುವ ತೆಆದಿಂ (ಕಾದಂಪೂ. ೩೦೧) ; ಸಂಗ ಶರಣೆಂದವರ ಪದತಳ 
ಕೈಜಗುತಂ (ಬಸರ. ೩-೧೩೨); ಗುರುವಿಂಗೆಣಗಿ ಕಲಿತರು ಸಕಲ ವಿದ್ಯೆಗಳ 
(ಕುವ್ಯಾಆ. ಓರಿಇ. ೧೯-೧೨೬). ೨. ಬೀಳು: ತಾನುಂ ಪಲವು ಎಸು 
ವೆತ್ತು ಎಯ್ವೊದೊದಪ್ಪಿದಪ್ಪೊ ಲೃಣೆಪಂಜರದೊಳೆಅಗಿ ಭೀಸ್ಮನ್ವಿಲ್ಹನ್ತೆ 
ನೆಲಮುಟ್ಟಿದೆ ಬಿ ಲ್ಹೋ ನಾನ್‌ (ಎಕ. ೪111, ಸೊರಬ. ೧೦-೮ ; 800). 
೩. ಮೇಲೆ ಬೀಳು; ಮುತ್ತು; ಆವರಿಸು: ಕಳ್ಳರ್‌ ಬಟ್ಟಿಗಟ್ಟ 
ಮೇಲ್ವಾಯ್ದೆಣಗಿ [ಪಾಠಾಂ. ಇಜಕಿ]ದೊಡೆ (ವಡ್ಡಾರಾ. ೬೬-೧೪); ಅಳಿ 
ಯೆಆಗದನಿಲನಲುಗದ ರವಿಕರಂ ಪುಗದ...ಮಾಸಲ ಮೊಗ್ಗೆಯಂ 
ಕೊಂಡು (ಬಸರ. ೩-೧೯) ; ಕಮಲಮನುಲಟಾದುಂ ಮಧುಭ್ರಾಂತಿಯಿಂಕಿಂ 
ಶುಕಕ್ಕೆಜಗುವ ಭ್ರಮರನಂತಿರೆ (ರಾಮಾಶ್ವ.೩೪-೯). ೪. (ಮೇಲೆಬಿದ್ದು) 
ಹೊಡೆ; ಬಡಿ: “ ಮೋದೆಂದುಂ ಮಾಜಕಿಂದುಂ ಎಆಗಿ ದನೆಂದುಂ 
ಎಜಗೆಂದುಂ ಪೊಯ್ವುದು? (ಕಶಸಾ. ೩೦-೬೪೪) ; “ಎಣಗೆನೆಮೋದೆನೆ 
ಪೊಯ್ದುದು* (ಕವಿಕಂ..೨೫೧); ಎಆಗಿದಸುರನ ಗದೆಯ ಘಾಯಕೆ 
ತರಹರಿಸಿ (ಕುವ್ಯಾಆ. ಓ೦ಇ ೧೯-೯). ಎರಗು : ೧. ಎರಗುವೆ ನಿನಗೆ 
ಈಗಲೆ ಹೊರಗೆ ಪೋಪೋಪೋಪೋ (ಕಪಪು. ೨-೩೧); ಈಚಣ್ಣ ತಂದೆಯ 
ಅಡಿಗಳಿಗೆ ಎರಗಿದ (ಹಾಹುತ್ತ. ೯೪). ೨. ಉರುಬಿನಿಂದಾ ಬರುವ 
ಕುರಿಗಳು ಎರಗಿ ಬರುತಿಹ ಗಂಡುಮೃಗೆಗಳು . . . ಬಳಸಿ ಮೆರದವರಣ್ಮದಿ 
(ಗೋಹಾಡು. ೩-೧೫) ; ಬರಸಿಡಿಲುಗಳು ಎತ್ತೆತ್ತಲೂ ಎರಗಲಾರಂಭಿಸಿ 
ದುವು (ಬಿ ದುರೆ. ೧೪). ಎರ್ಗು, : ೧, ಮಾರ್ಗಸಂಸರ್ಗ ನೃಪರೊ 
ರ್ಗದಿಂ ಕಾಣ್ಯೆ ಸಹಿತೆರ್ಗುತಂ ಸಹಕಾರ ಸಾರ್ಗುತಂ (ಜಿನಮು. ೩೨-೮). 
ಎರಗಿಬೀಳು- ಮೇಲೆ ಬೀಳು; ಆಕ್ರಮಿಸು: ಅಣ್ಣನ ಮೇಲೆ ಹೀಗೆ 
ಎರಗಿ ಬೀಳುವನೆಂದು ಕಲ್ಪಿಸಿಕೊಳ್ಳುತ್ತಲೂ ಇರಲಿಲ್ಲ (ಆಲಹೂ, ೬೬). 
(ದೇ. ॥ ತಮಿ. ಇಜಜ್ಯು, ಇಜಕ್ಳು; ಮಲ. ಇಜಕ್ಕು ; ತುಳು. 
ಎರಗು; ಕೊಡ. ಎರಂಗ್‌ ; ತೆಲು. ಎರಗು, ಎಜಗು ; ಕುವಿ. ರೆಚಲಿ, 
ಕೇನ; ಬ್ರಾಹೊಈ. ದರಿಂಗ್‌, ದಾರಿಂಗಿಂಗ್‌, ದಾರಂಗಿಂಗ್‌] 
ಎಅಗ್ಗು (ನಾ). ಮೂರ್ಬತನ; ದಡ್ಡತನ: *ಪಡಿವಡಿಕೆ ಗಾಂಸತನ 
ವೇಂಗು * (ಶಬ್ದಮಂ. ೮೫). "ಎಗ್ಗು? ಪರಾ. [?) 
ಎಅಗುಹ, ಎರಗುಹ, ಎಅಂಗುಹೆ (ನಾ). ಮೇಲೆ ಬೀಳುವಿಕೆ: 
*ತೆಂಗುಹಂ- ಹಳ್ಳಿಯೆಜಗುಹಂ? (ಕಮದ. ಪರಿ. ೨). ಎರಗುಹ: 
ಗರುಡದೇವನೆರಗುಹಕ್ಕೆ ಹೆದರಿದ ಮೂಷಕ (ಬೆಟ್ಟಅ. ೧೮೯-೨೬). 
ಎಜಐಂಗುಹ : *ತೇಂಗುಹಮೆಂದೆನೆ ಪಕ್ಕಿಯೆಜಂಗುಹಂ? (ಚತುಧಿ. 
೧೦೨). [ಎಆಗ್ಗು * -ಹ್ಯ] 
ಎಅಚೆಟ್ಟ (ನಾ). ಒಬ್ಬಾತನ ಹೆಸರು : ನಾಗರಖಣ್ಣ ಎಟ್ಟತ್ತಕ್ಕೆ 
ಎಜಚಟ್ಟಿಂ ನಾಲ್ಲಾವುಣ್ಣುಗೆಯ್ಮಲ್‌ (ಎಕ. ೪111, ಸೊರಬ. ೪೦೮-೪ ; 
951). [ಎಆ? + ಚಟ್ಟ] 
ಎಅಚು, ಎರಚು (ಕ್ರಿ). ಚಿಮುಕಿಸು; ಚೆಲ್ಲು; ಸುರಿ: ತಣ್ಮನರ್ಪ 
ನೀರಂ ಪೊಕ್ಳಿರಲುಂ ಮೇಲೆಆಚಿಕೊಳಲುಂ ಮನಮಾಗಿ ವಿರಹಾನಳನಿಂದಿ 
ರಲಾಜದೆ (ಧರ್ಮಾಮೃ. ೧೩-೧೦೬). ಎರಚು: ಮನೆಯಿದಿಕೇ 
ಹೊಲದಲಿ ಎರಚಿದವೋಲಿದೆ ಬಿಳಿ ಅಕ್ಕಿ (ಅನಿಕೇ. ೪೬-೪); ಎಣೆಕೆಗಳು 
ಮೇಲೆರಚಿದ ಭತ್ತದ ಕಾಳುಗಳಾದವು (ನಡೆದಾ. 1, 999); ತಲೆಯ 
ಮೇಲೆಮಣ್ಣು ಎರಚಿಕೊಂಡನು (ಪುಟ್ಟರ. ೬೩). i 


ಎಅತಿ 


ಎರಚಾಡು -(ಒಬ್ಬರ ಮೇಲೊಬ್ಬರು) ಎಸೆದಾಡು; ಚೆಲ್ಲಾಡು: 
ರಂಗದ ಬೀದಿಯಲ್ಲೆ € ಇರುವ ಓಕುಳಿಗುಂಡಿಯಲ್ಲಿ ಆರತಿ ನೀರು 
(ವಸಂತ) ಮಾಡಿ ತುಂಬಿ ಪರಸ್ಪರ ಎರಚಾಡುವರು.(ಹುಟ್ಟ ಹ. ೫೦); 
ಭೀಮಸೇನನು ಓಟ, ಆಟ, ಊಟ ಕೊನೆಗೆ ಮಣ್ಣೆರಚಾಡುವುದು - 
ಎಲ್ಲದರಲ್ಲಿಯೂ ಎಲ್ಲರನ್ನೂ ಮಾರಿಸಿದ್ದನು (ವಡಭಾ. ೧೬). 
[ದೇ. ॥ ತಮಿ. ಇಕ್ಕಿ, ಎಲ್ಲು; ಮಲ. ಎಲ್ಲು] 
ಎಅತಿ (ನಾ). ಒಡತಿ; ಯಜಮಾನಿ; ಪ್ರಿಯೆ: ಎನ್ನೆಆತಿ! 
ಇಂತಾಡಿದ ಮಕ್ಕಳ ಮಾತಂ ಕೇಳ್ದು ಸೀತೆ (ರಾಮಾಶ್ವ. ೧೫೫-೧೦). 
[ಎಜಕಿಯ * -ತ್ತಿ (ಆ -ಇತ್ತಿ)] 
ಎಜನಾಗ (ನಾ). ಒಬ್ಬಾತನ ಹೆಸರು: ಕೂಡಲೂರ್ಪ್ಪಾಡಿ ಒಡೆಯ 
ನನ್ದಿ ಕಾದನಾ ಎಜನಾಗನಾ ವೃವಹಾರದನ್ತರೆಂ ಸಾಲಮಿಲ್ಲಾಮ್‌ (ಎಕ. 
೫x, ಕೋಲಾರ, ೭-೩; 760). (2) 
ಎಅಪೊಲ್‌್‌ (ಕ್ರಿ). (?): ನುರಿವುತ್ತಿಟ್ಟುದಂ ಕಣ್ಣು ಕೀಟ್ಲುಣ್ಟೆಯಾಗ 


_ ಗಿ೧೩೧ 


ಲ್ಳು[ಡ)ದುದಮಂ ಕುಡುವೆನೆನ್ನು ಸಿಡಿಖಣ್ಮ[ಂ]ಗೊಣ್ಣು ದೆಸೆವಲಿಗೆಜ |. 


ಪೊಯ್ದ ಕ[ರು]ಳ ದೋ[ಸಿಡಿ]ಗಲ್ಲೊಳಿಕ್ಕಿ ಎಲ್ಲಿ (ಯ) ಮಗೆ ಪಲ 

[ರ್ಮಾ]ಡಿ (ಸೌಇಇ. 21-14, ೧೧-೨೧; 865)- PE ಪ್ರಯೋಗ 

"ಜಿಸೆವಲಿಗೆದಟ್‌ ಪೋಟ್ಟು' ಎಂದಿರಬಹುದು. [?) 
ಎಐಮ್ಮ (ನಾ). ಒಬ್ಬಾತನ ಹೆಸರು: ವಿಜಯಾದಿತ್ಮರ ಈ ನಾಡು 


ಆಳ್ವನ್ನು ಅವರಾಳ್ವಣ್ಣವೂರೊಳೆ ಎಅಮ್ಮನಾಸನ್ನಿ ಆಳೆ ಆ ಎಜಮ್ಮನುಂ | 


ಆಯೃದಿಮೃ್ಚರುಂ (ಎಕ, ೪1, ಕಡೂರು. ೧೪೫-೪ ; 750), 
[ನಆ? + ಅಮ್ಮ] 

ಎಜಯಪ "ಎಆಕಿಯಪ'? ನೋ. 

ಎಅವಟ್ಟು "ಎಆಕಿವಟ್ಟು' ನೋ. 

ಎಐನಿಕ್ಳು (ಕ್ರಿ). ಎರಕವಿಕ್ಳು, ಹಾಕು; ಅಚ್ಚಿ ನಲ್ಲಿ ಹೊಯ್ಯು : 
ಎಜವಿಕ್ಕಿದ ಬೆಲ್ಲದವೊಲಪೂರ್ವಮಾಗೆ ಪೇಟ್ಮಂ ಕೃತಿಯಂ (ಛಂದೋಂಬು. 
೧-೮). [ಎಲ್ಯ * ಇಕ್ಕು] 

ಎಐನೆಟ್ಟು "ಎಆವಟ್ಟು' ನೋ. 

ಎಆ (ಕ್ರಿ). ೧. ಮೊನಚಾದ ಸಾಧನದಿಂದ ತಿವಿ; ಚುಚ್ಚು; 
ನೋಯಿಸು; ಹೊಡೆ: ಕೇಕಯ ಪಲ್ಲವರಂ ಕಾದೆಆ್‌ಡು ಪೆತ್ತಜಯನಾ ನಿಜ 
ಅರಸನ್ನೆ (ಮೈಆರಿ. ೧೯೩೬, ೧೬-೧೧ ; 450); ದೇವದಣ್ಣದಿಂದೆಜಿವೆಪ್ಪಡು 
ವೋರುಂ (ಎಕ. ೪1, ಕೊಪ್ಪ. ೩೮-೧೧ ; 673). ೨. ಯುದ್ಧಮಾಡು; 
ಹೋರಾಡು : ಜತ್ತ ತಳವಾರ ಪೊಗುಣ್ಣಿ ಕಾಳೆಗದುಳ ಎಆದು ಸತ್ತ 
(ಎಕೆ. ೫, ನೆಲಮಂ. ೩೪-೫; 750); ಇನ್ಹ ರಾನ್‌ ಎಜಕಿದೊಡೆ ಪರಸು 
ರಾಮನ್‌ ಎಣಕಿದು ಬಿಟ್ಟನ್‌: (ಸೌಇಇ. 1X-i, ೪೦೦-೩ ; 8ನೆಯ ಶತ). 
"ಇಟ್ಟಾ' ಪರಾ. (ಜೇ. 1 ತಮಿ. ಮಲ. ಎಣ) 

ಎಆಗಾರಿ "ಎಆ್‌ಗಾರಿ? ನೋ. 

ಎಣುಗೆಲು (ನಾ). ಗಾಢತೆ; ಸಂಮರ್ದ (?): ನೆಳಜುಮಂ [ಪಾಠಾಂ. 
ನಳಿರುಮಂ] ಕಳಜುಮನೇಉಗಲುಮಂ [ಖಾಠಾಂ. ತಳಿರುಮಂ ನರೆಗ 
ಲುಮಂ, ತಳಣುಮನೆಜಗಲುಮಂ, ತಳಿರುಮಂ ನೆರೆಗಲ್ಲುಮಂ] ಗಿಡು 
ದುಜುಗಲುಮಂ ದರಿಯುಮಂ ಕುಮ್ಮರಿಯುಮಂ (ಲೀಲಾವ. ೬-೧೯ ವ). 

[) 

ಎಕ್ಕಿ, ಎರೆ, (ಕ್ರಿ). ೧. (ದ್ರವ ಪದಾರ್ಥವನ್ನು) ಸುರಿ; ಹೊಯ್ಯು; 
ಹಾಕು : *ಎಟಕ - ದ್ರವದ್ರವ್ಯದಾನೇ (ಸುರಿ) ಪತಿತ್ತೇಚ (ಒಡೆತನ) ? 
(ಶಮಧಾ) ; ಈತಂಗೆ ನೀಂ ಬಸಿಆ್‌ ತೀವೆ ಬಡ್ಡಿಸದಿರ್‌ ಎಣ್ಣೆಯಂ 
ತಿಣ್ಣಮೆಆಕಿಯದಿರ್‌ (ವಡ್ಡಾ ರಾ. ೭೭-೬); ತಗುಳ್ಳು ಪಾಲನೆಟಕೆವಿರ್‌ 


ಪಾವಿಂಗೆ ದಾಯಾದ್ಯರಂ ಪಿರಿಯರ್ಮಾಡಿದಿರ್‌ (ಪಂಪಭಾ. ೨-೮೯); 


15 


25 


90 


43 


ಎಅಕಗೋಲು 


ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರನೆಆ3ದವರಾರಯ್ಯ (ಮಹಾದೇ. 
೧-೧); ಗೆರುಡನೂರವರೆಆ್‌ ವರೇ ನಾಗರಿಗೆ ತನಿಯನು (ಕುವ್ಯಾದ್ರೋ. 
೮-೫೪). ೨, ಅಭ್ಯಂಜನ ಸ್ನಾನಮಾಡಿಸು : ಇಡೆ ತೊಟ್ಟಲಿಲ್ಲಾಡಿಸು 
ವರಿಲ್ಲ ... ಬಿಡದೆಆಕಿವ ನೀರ್ಕುದಡಿವಾಲ್ಗಳೆಣ್ಣೆಬೆಣ್ಣೆಗಳಿಲ್ಲ (ಜೈ ಮಿ ಭಾ. 
೨೮-೧೭). ಎರೈ: ೧. ಧಾರೆಯನೆರೆದು ಪಾಲಿಸ್ತೆವಾಗಿ (ಮೈಆರಿ. ೧೯೩೪, 
೫೧-೧೯; 1640); ಕೆನೆಯನೆಕೆದು ಸಲಹಿರೆ (ವಿಸೀಗೀ. ೬೩-೧೮). 
೨.ವೇಣಕ್ಕ ವಸಂತರಾಯನಿಗೆ ಮೈಯೆಲ್ಲ ಎಣ್ಮೆತಿಕ್ಸಿ ಎರೆದಳು (ಗಂಮಾಯಿ. 
೭೨) ; ಎರೆಯೆ ನೀರಿಲ್ಲ; ಕುಡಿಸೆ ಹಾಲಿಲ್ಲ (ಚಂದ್ರಸ. ೧೭-೧೫). 
ಎಅಕೊಳ್‌ - ಸ್ನಾನಮಾಡು; ಎಣ್ಣೆ ಸ್ನಾನ ಮಾಡು : ತುರುಕರ 
ನೀರ ಎಅಕೊಂಡು ನಮ್ಮದೇವ ಎಣಕೊಂಡ ನೀರೆಲ್ಲ ಸನಕಾದಿಗ.ಳಿ ಗೆ 
(ಪುರಂದ. ೧-೧೭೯-೭). [ದೇ. ॥ ತಮಿ. ಎಲ್ಲು, ಇಕ್ಕಿ; ಮಲ. ಇಲ್‌] 
ಎಜಕ್ಕೆ (ಕ್ರಿ). ಮಾರು; ಅತಿಶಯವಾಗು; ಪ್ರಧಾನವಾಗು : ಚೆಳುಗರೆ 
ನಾಡೊಳ್‌ ಪುಟ್ಟದ ಬಳೆಗಾಜರ ಕುಲದೊಳೆಜಕಿದ ಜಿನಶಾಸನಮಂ ಬೆಳಗುವ 
» « « ಕವಿರತ್ನ್ನಂ (ಅಜಿಪು. ೧೨-೪೫). [?. 1 ತಮಿ. ಇ] 
ಎಕ್ಕಿ (ನಾ). ಆಶ್ರಯ. "ಎಆ್‌ವಟ್ಟು, -"ಎಆ್‌ವಿಡಿ? ಪರಾ. [1] 
ಎಕ್ಕಿ (ನಾ). ೧. ಪ್ರಭುತ್ವ; ಒಡೆತನ: *ಎಟಕಿ- ದ್ರವದ್ರವ್ಮದಾನೇ 
(ಸುರಿ) ಪತಿತ್ತೇಡ (ಒಡೆತನ) ” ( ಶಮಧಾ) ; ಕಾಮನೆ ಮೆಯ್ಯೆರ್ಚಿತ್ತು 
(ಪಂಪಭಾ. ೪-೪೨). ೨. ಒಡೆಯ ; ಯಜಮಾನ; ಅಧಿಪತಿ: ಶಾಸ್ತ್ರಿ 
ಸೇನ ಮುನೀಶನಾಕ್ಸಿ ಎ ವೆಳ್ಗೊಳ ಅದ್ರಿಮೇಲಶನಾದಿವಿಟ್ಟ ಪುನರ್ಭವಕ್ಕೆಅಕಿ 
ಆಗಿ (ಎಕ. 11, ೩೧-೪; 6350). 
ಎಆಕಿಅಪ್ಟೋಕ್‌ ಎ ಒಬ್ಬಾತನ ಹೆಸರು: ದುರ್ವೀನೀತೆಟ್‌ 
ಅಪಫ್ಟೋರ್‌ ಕೊಸರು ಪುಟ್ಕಿಆನಿದಿದಿರುಪಯ್ದಗಿದಿಡಿದಿರುದರಿನ್‌ (ಮೈ ೪ರ. 
೧೯೩೦, ೩೬-೪; 800). P "ಎಆಕಿಯಪ್ಪು ಎಂಬುದರ ಹಿಂದಿನ 
ರೂಪ. [ದೇ. ॥ ತನಿ. ಇಕ್ಕಿ; ಮಲ. ಇಲಾನ್‌, ಜಾನ್‌] 
ಎಆಕಿಗಂಗೆ (ನಾ). ಒಬ್ಬಾತನ ಹೆಸರು: ಎಜಕಗಣ್ಣ. ನಾಮಧೇಯಃ 
(ಇಆ. x೪, ೨೩೨-೪೯; 9ನೆಯ ಶತ); ಎಜೆ ಗಜ್ಜ ಮಹಾಮಾತ್ಮಂ 
(ಎಕ. 11, ೧೫೦-೬ ; 950). [ಎಲಕಿ ? *- ಗಂಗ] 
ಎಅಕಿಗಂಗಗಾಮುಂಡ (ನಾ). ಒಬ್ಬಾತನ ಹೆಸರು: ಮುದುಗು 
ಪ್ಪೆಯ ಮಾರಸಿಜ್ಜಗಾಮುಣ್ಣರುಂ ಎಆಕೆಗಜ್ಜಗಾಮುಣ್ಣರುಂ (ಎಕ. ೩1೪, 
ಶ್ರೀರಂಗ. ೧೬೦-೧೮ ; 800). [ಎಆಕತಿಗಂಗ + ಗಾಮುಂಡ] 
ಎಂಣಿಗಂಗಯ್ಯ (ನಾ). ಒಬ್ಬಾತನ ಹೆಸರು: ಬರಗೂಕೊಳಿರೆ ಎಟ? 
ಗಜ್ಜಯ್ಮ ಸಗ್ಗಮೇಲದೆೊಡೆ (ಸೌಇಇ. 12:-1, ೪೦-೮ ; 977). 
[ಎಜಕೆಗಂಗ * ಅಯ್ಯ] 
ಎಉ್‌ಗಗೊಳ್ಳಿನಾಡು (ನಾ). ಒಂದು ಪ್ರದೇಶದ ಹೆಸರು: ಬಿಟ್ಟಗ 
ಎಆಕಿಗಗೊಳ್ಳಿ ನಾಡ ನಾಟ್ಗಾಮಿಗರ್‌ (ಎಕ. ೪1, ಸೊರಬ. ೫೪೨-೨ ; 
800). [ಎಆಕಿಗಗೊಳ್ಳಿ ? + ನಾಡು] 
ಎಜಕಿಗಾರಿ, ಎಅಗಾರಿ, ಎಟ್‌ಗಾರಿ (ನಾ). ಒಬ್ಬಾತನ ಹೆಸರು: 
ಎಟ್‌ಗಾರಿಯ ಓಜಂ ಬೆಸಗೆಯ್ದ (ಎಕ. ೪11, ಸೊರಬ, ೪೫೭-೮ ; 972). 
ಎಜಿಗಾರಿ: -ಜೆಸೆಗೆಯ್ದ ಎಜಗಾರಿ ಓಜಕ (ಎಕ. ೪11], ಸೊರಬ. 
೪೫೪-೯ ; 975). ಎಆಅಿರಿಗಾರಿ: ಶ್ರೀಮತ್‌ ಪೆರ್ಮ್ಮಾನಡಿಗಳ್‌ ರಾಜಾ 
ದಿತ್ಯನ ಕಾಳಗದೊಳೆ ದೇವಯ್ಮನಳಿಯ ಎಜಕಿಗಾರಿ ಸತ್ತೊಡೆ (ಎಕ. ೪, 
ಚನ್ನುರಾ. ೨೬೨-೧೪ ; 971). 0?) 
ಎಿಗೋಲು (ನಾ). (ಮಳೆಯಂತೆ) ಸುರಿಯುವ ಬಾಣ: 
ಆನುಂಟು ತೋಳ್ವಲರ್‌ ನೀ ಮುಂಟು ಇಂತಿದೆನ್ನ ಸಚ್ಚಿನೇಕಿಗೋಲ 
ಸವಿಯಂ ಇನಿಸಿನಿಸುಂ ಕಾಣಿಮೆಂದು (ಕಾಷಹಶ್ವ. ೧೪೫-೧೫). 
-[ಎಣಕ್ಕಿ * ಕೋಲ್ಕು (ಆ ಕೋಲ್ಡ್‌)] 


ಎಅಕಿತನ. 


ಎಜತನ, ಎಲೆತ್ತನ (ನಾ). ದೊರೆತನ; ಒಡೆತನ: ಒಳವೆನಿತೊ 
ಭಾಗ್ಯಂಗಳೆಜಕಿತನಕೆ (ಅಂತಿಗೊ. ೨೩-೪೮೩). ಎಜಕೆತ್ತನ: ದೇವ ಮಣ್ಣು 
ವಾನ್ಹಾರ ಎಕೆ ತ್ರ ನಮೆ ಅದಾನ್‌ ಅಬಾತ್ತೋನ್‌ (ಎಕ. 1೪, ಹೆಗ್ಗಡ. 
೮೬-೮; 7607). [ಎಕ್ಕಿ * -ತನ. / ತಮಿ. ಇಆಸ್ಪಿತ್ತನಂ] 

ಎಐಕಿತನಿಗ (ನಾ). ಪ್ರಭುತ್ವದಲ್ಲಿ ವ್ಯವಹರಿಸುವವನು; ರಾಜ 
ಸಂಬಂಧಿ: ಸಾಮಂತ ಮಹಾಸಾಮಂತ ಪರಿವಾರದೆಆ£ಜಕಿ3] ತನಿಗರ 
ಪಾರ್ವರ ಪರದರೊಳ್ವೆಂಡಿರ್ಕಳೆಲ್ಲರುಮಂ (ವಡ್ಡಾರಾ. ೧೬೬-೬). 

[ಎಜಕಿತನ + - ಇಗ] 

ಎಅಕಿತಿಮಸ (ನಾ). ಒಬ್ಬಾತನ ಹೆಸರು: ಇಸದಿಗಳ್ಗೆ ಕೊಟ್ಟೊದು 

'ವಿಿತಿಮಸ ಕೊಟ್ಟದು (ಎಕ. ೪1, ಶಿಕಾರಿ ೪೫-೬೩, 890), 
'(ನಆಕ್ಕಿ * ತಿಮಸ್ಯ (೮ ತಿಮ್ಮರಸ)] 

ಎಆಕಿತ್ತನ "ಎಆಕಿತನ' ನೋ. ಏ 

ಎಆಕಿಪ್ಪ್ರರಸ, ಎಲಕಿಪ್ಸೆರಸ (ನಾ). ಒಬ್ಬಾತನ ಹೆಸರು: ಶ್ರೀಮದೆಜಕ 
ಪ್ರರಸರ್‌ ಸತ್ಕವಾಕ್ಕಪೆರ್ಮ್ಮಾನಡಿಗಳ್ಬಿಥುವೀ ರಾಜ್ಯಂಗೆಯ್ಕೆ ಎಆಕಿಪ್ಪರೆ 
ಸರ ಗೋವಿನ್ಹರೆಸರು(ಎಕ. ೪, ಚನ್ನರಾ, ೨೫೧-೬; 923). ಎಲಕಪ್ರೆರಸ: 
'ಶ್ರೀಮದೆಆಕೆಪ್ಟೆರಸರ್‌ ನುಗುನಾಡು ನವಲೆನಾಡುಮಾನಾಳುತ್ತಮಿರೆ 
(ಎಕ. 1೪, ಹೆಗ್ಗಡು ೧೦೩-೫ ; 910). [ನಕ್ಕಿ * ಅಪ್ಪ, 4 ಅರಸ) 

ಎಜಸಿಫ್ಟೆರಸ "ಎಲಕಿಪ್ಟರಸ' ನೋ. 

ಎಆಕಿಬೀರಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ ಗೊಗ್ಗಿಯ ಮನೆ 
ವಗತಿ ಎಜಕಿದೇರಯ್ಯ, (ಎಕ. ಮು ೪೧-೧ ; 990). 

"ಎಜಿ * ಬೀರ * ಅಯ] 

ಎಕೆಯ, ಎರೆಯ (ನಾ) ೧. ಒಡೆಯ; ಯ ಜಮಾನ; ಪ್ರಭು: 
“ಆಣ್ಮಂ, ಎಆ!ಯಂ, ಬಲ್ಲಹಂ-... ಈ 4 ಅಧಿಪತಿಗೆ ಪೆಸರ್‌ * (ಕಶಸಾ. 
೧೬-೩೨೦); *ಆಣ್ಮೇಕೆಯ ಬಲ್ಲಹಂ ವಬ್ಲಭ ತಾನಧಿಪತಿಗೆ ನಾಮಮಕ್ಕುಂ” 
(ಕವಿಕಂ. ೧೪೮); ಉಳ್ಳುರಾಧಾ (?ವಾ) ಸವೆಜಕೆಯರುಂ (ಇಆ. ೫1, 

56); ಸುರಗೆಯೂರಾ ದೆಸೆಮ್ಮೆಜಕೆಯರ್‌ (ಎಇ. vi, 
೧೬೧-೩ 765); ಎಣ್ಳ್ಛಾಸಿರ್ವರ್‌ ಅರೆಸಿಯರ್ಕಳ್ಗಮೆಜಕಿಯನಪ್ಪೊಂ 
(ವಡ್ಡಾಕಾ, ೧೫೭-೧೧) ; ಬಿಡುಗಣ್ಣರೇಃೆಯಂ ವಿಶ್ವನಾಥಂ (ನದ್ಮ:ರಾ. 
೭-೩೫). ೨. ಪ್ರೀತಿಪಾತ್ರ; ಇನಿಯ: ತನ್ನೆಜಕಿಯನೊಳೊಲ್ಲು 
ಕೋಪಿಸುವ ಕಾಮಿನಿಗೀ ಮುನಿಸೊಂ.ದೆ ಸಾಲದೇ (ಗಿರಿಕ, ೪-೧೪೮). 
ಎರೆಯ : ೧. ಚಿಲುವರೆಕೆಯನು ನಿನಗೆ ವಲ್ಲಭನಾಗಲಿಯೆಂದರು ಸೇಸೆ 
ಯಿಟ್ಟು (ಕರ್ಣಾಕ. ೨೨೬). ೨. *ಎರೆಯನೆನಲಿನಿಯನ್‌? (ಕಶಠ, 
೧೧೮); ನನ್ನೆರೆಯನಾ ರೂಪು ನನ್ನೆರೆಯನಾ ನೋಟ... ಎಬ್ಬ 
ಇಲ್ಲಿಹವು (ಯಶೋಧ. ೩)... 

ಎಅಕೆಯಳ್‌ - ಒಡತಿ; ನಲ್ಲೆ; ರಾಣಿ: ಮನಸಿಜನೆಆಕಯಳ್‌ 
ಮಕರೆಂದ ಸಾರೆದಿಂ ನುಣ್ಣಿಪ್ಪ ಶ್ರವೊಲ್‌ (ಉದ್ಭಟ, ೮-೧೬) ; ಅಜಕಿದನನಿತಖ 
ಮೇಲೆ ನಭದಲಿ ಮೊರೆಯಿಡುತ ಹೋದರೆಸಿ ರಘುನೃಪನೇಖೆಯಳೆಂಬುದ 
ನೊಯ್ದವನು ದಶಕಂಠನೆಂಬುದನು (ತೊರರಾ. ೪-೨-೫). 
[ಎಣಕ್ಕಿ + -ಆ್ಯ. / ತಮಿ. ಇಆಕ್ಕಿವನ್‌] 

ಎಣ ಯಂಗೆ (ನಾ). ಒಬ್ಬಾ ತನ ಹೆಸರು: ಘಿಯಂಗನುಂ (ಎಕ. 111, 
ನಂಜನ, ೧೩೦-೨ ; 900); ಅದಟನೆಆಟೆಯಂಗ ಶ್ರಿಪಂ (ಎಕ.11, ೧೧೪೩-೧೪; 
1131) ; ವಿಶ್ವಮೇದಿನಿಯಂ ತಾಳ್ವೆ ದನಾಜಿವೀರನೆಜಕಿಯಂಗಂ (ಸೂಕ್ತಿಸು. 


೭೦-೧೭; 


೧-೧೩). 


(2) 
ಎೆಯಂಗೆಗಾಮುಂಡ (ನಾ). ಒಬ್ಬಾತನ ಹೆಸರು: ಮಿರಿದೆಯ 


35 


ಉಮ್ಮಾ ದಗಾಮುಣ್ಣ ರುಂ ಜೂ! ರುಂ (ಎಕ. 1೪, ಎಡತೊ. | 48 


೬0-೭6 ; 590). ಎಜಕೆಯಂಗ 4 ಗಾಮುಂಡ] 


ಎಂಟೆಯಪ್ಪ, 


ಎಉಯಂಗಪ್ಪ (ನಾ). ಒಬ್ಬಾತನ ಹೆಸರು: ಗಂಗರ, ವಂಶಾಧಿಪತಿ 
ಮಾದಿವರ್ಮ್ಮವಟ್ಟಕ್ಕರ್ಹನಪ್ಪ ಸಯ್ಬಾ ಂತ ಎಣಕಿಯಂಗಪ್ಪನ ಮಗಂ 
ಮಾಚಿಗಂ (ಎಕ. 1೪, 900). 
[ಎಜಕಿಯಂಗ + ಅಪ್ಪ) 
ಎಅಕಿಯನ್ನಾ ಪೆರ್ಮಾಡಿ (ನಾ). ಒಬ್ಬಾ ತನ ಹೆಸರು: ಪುಟ್ಟಿಗಾ 
ಪುಣ್ಣನುಂ ಎಜತಿಯಣ್ಣ ಪೆರ್ಮಾಡಿ ಕಟಕಿ ಕಟ್ಟ (ವೆ ಆರಿ ೧೯೩೨, 
೧೧-೪ ; 866) [ಎಟ + ಅಣ್ಣ (ಆ ಆ ಇ + ಪೆರ್ಮಾಡಿ] 
ಎಣಕೆಯನಕಾಡಿಯೂರ್‌ (ನಾ). ಒಂದು ಊರಿನ ಹೆಸರು: 
ಐ ಈಗಿನ ಧಾರವಾಡಜಿಲ್ಲೆಯ ಕಳಸ: ಎಆಕಯನ ಕಾಡಿಯೂರಂ 
(ಎಇ, 2111, ೩೩೧-೨೪; 929). [ಎಆತಿಯ + ಕಾಡಿಯಾರ್‌ 
ಎಅಯನಾಗಮ್ಮ (ನಾ). ಒಬ್ಬಾತನ ಹೆಸರು: ಎಜೆಯನಾಗಮ್ಮಣಕ್ಲಿ 
ಗೊಟ್ಟ ಮಣ್ಣು ಪತ್ತುಂ ಮತ್ತ ಸಕ್ಕ ೪1, ಚಿಕ್ಕಮ. ೧೩೩-೧೨ ; 693). 
ವಿಜಿಯ + ನಾಗ + ಅಮ್ಮ ಟ್ಟ 
ಎಂೆಯಪ, ಎಲಯಪ, ಎಆಕಯಪ್ಪ್ಯ (ನಾ). ೧. ಒಂದು 
ಜೀವತೆಯ ಹೆಸರು; “ಮರುಳ್‌, ಪಿಶಾಚಿ” (ಪ್ರಭಣ್ಣ): ಕೃತ್ಯ 
ನೈಜೆಯಪಂ ಮನೆಯ ದೈವಂ ಜಲಜಕ್ಕಿಯರ್‌ ಸೋಂ ಕಿದರೆಂದು 5 
೪-೪೭) ; ಚಂಡಿಕೆ ನುಂಗುಗೆ ಮಿಟ್ತು ತುತ್ತು ಗಟ್ಕಿಸುಗೆ ಕಾಳಿ ಕೊಳ್ಳೆ ಒಕೆ 
ಯಪಂ ಮುಜಾದಿಕ್ಕುಗೆ (ಲೀಲಾವ ೨-೧೦೬) ; ಉಂತೆಯಾಡುವಂಗೆಜಕೆ 
ಯಪನಾದೊಡಂ ಉಂತೆ ಕೊಲ್ವ ಜವಂಗೆ ಪಾಪಂ ನೆರಮಾದೊಡಂ 
(ಜೀವಸಂ. ೧-೧೯ ವ) ; ಕಣು. ತಡೆದತ್ತು ಕಂಚನುಣಲೂಮನೆಯೂಕೆಗಳು 
ಯ್ದ ರಕ್ಕ ಮಿಂದೆಲೆಯಪನಾಆದಪ್ಪ ನಸಗಂ ಮಡಿದಾರನೆ ಕೂಸನೇತ 
ತೂ ಯಸಮೂಾನು ಸೋಂಕಿದುದು (ಸೂಕ್ತಿ ಸು. ೮-೧೩೪); ಎಜಕೆ 
ಯಪಂಗೆ ಮರಂಗಳಂ ಪರಸಿಯುಂ (ಕಬ್ದವಿ. ೫೧). ೨. ಒಬ್ಬಾತನ 
ಹೆಸರು. "ಎಆ್‌ಯಪಗಾಮುಂಡ' ಪರಾ. ಎಜಿಯಪೆ: 
ವಿ. ಪೆರ್ಮ್ಮಾಡಿಯುಂ ಮಹಾದೇವಿಯುಂ ಎಜಯಪನು ಅಯ್ಸಾಮನ್ಷರು 
ಮಿಟ್ಲು ಅದಿರಾಜು ಪನ್ನೆರಡುಮ ಕಲ್ಲಾಡಿತ್ತರ್‌ (ಎಕ. 111, ನಂಜನ. 
909). ಎಜಿೆಯಪ್ಪ್ಟ್ನ : ೧. ಉಂತೆ,ಕುಣಿವಂಗೆಜ್‌ಯಪ್ಪನಾ 
ದಂತೆ (ಅರ್ಧನೇ. ೭-೯೧ ವ). [ಎಕ್ಕಿ + ಅಪ್ಪ] 
ಎಅಕಿಯಪಗಾಮುಂಡ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ 
ಎಜಕಿಯಪಗಾಮುಣ್ಣನು ಮುದ್ದ ಯ್ಕ ನು ಬನ್ನಿಲ್ಲಿ ವ್ರತ ಕೊಣ್ಣರ್‌ 
(ಎಕ. 11, ೪೬೮-೧; 950). [ಎಜಕಿಯಪ 4 ಗಾಮುಂಡ] 
ಎಂಕೆಯಪಮಂಗಳ (ನಾ), ಒಂದು ಊರಿನ ಹೆಸರು: ಎಆ್‌ಯಪ 
ಮಂಗಳದ ಮಹಾಜನ ಸಾಕ್ಷಿ (ಎಕ. 1%, ಬೆಂಗಳೂ. ೪೦-೧೦ ; 820). 
[ಎಜಕಿಯಪ 4 ಮಂಗಳ (ಎ ಮಂಗಲ)] 
ಎಟ್‌ಯಪೆರ್ಮಾಡಿ (ನಾ). ಒಬ್ಬಾ ತ ನ ಹೆಸರು: ಎಣಿಯ 
ಪೆರ್ಮ್ಮಾಡಿಯ ಸಾನ ಕಾಮಪನ ಮಗಮ್ಬಿನಮಿತಂ (ಎಕ. ೪11, ಶಿಕಾರಿ. 
(ಎಜಕಯ + ಫೆರ್ಮಾಡಿ] 
ಎಅಕಿಯಪ್ಪ ಎರೆಯಪ್ಪ (ನಾ). ಅಕ್ಕಿ, ಬೆಲ್ಲ, ಕೊಬ್ಬರಿ ಇವನ್ನು 
ಕುಟ್ಟ ಅಂಗೈಯಗಲ” ಬಿಲ್ಲೆ ಯ ಆಕಾರದಲ್ಲಿ ಮಾಡುವ Ne 
ದೋಸೆ : ತುಪ್ಪದೊಳಗಡಲು "ಚಿಲುಮುರಿಯಾದುದು ಎಆಕಯಪ್ಪದಂತೆ 
ಬೇಯಿಸಲು ಬಾಬರಮಾಯ್ತು (ಸೂಪಶಾ. ೧-೩೩) ; ಸಣ್ಣ ಸೀವಗೆಯ 
ಮೆದೆ ಎಜಕಿಯ್ದಪ್ಪದಡಕಿಲಿಡ್ವಲಿಗೆಗಳ ಬೋನ ದೋಸೆಯ ಲಗ್ಗೆ ಬೆಲ್ಲ ಗಾರ 
ಗೆಯ ಬಣಬೆ (ಸಮ್ಯಳ್‌. ೭-೨೫); ಹುಗ್ಗಿ ಕಿಚ್ಚಡಿ ಎಆಕಿಯಪ್ಪ ಸೇವಗೆ 
ಹಿಂಡಿ ಗುಗ್ಗುರಿ ಸೂಸಲುಂಡಲಿಗೆ (ಧರಡ. ೨೦-೧೨೮). ಎರೆಯಪ್ಪ : 
ಎರೆಯಪ್ಪ ತುಂಬಾ ರುಚಿಕರವಾದ ತಿಂಡಿ (ರೂಢಿ). "ಊತಪ್ಪ? ಪರಾ, 
[ಎಜಕ್ಕಿ * ಅಸ್ಪ]. 


ಹೆಗ್ಗ ಹಡ. ೧೧೦-೧೦ಂ; 


೧೩೦-೭ ; 


೨೮೪-೨ ; 902). 


ಕ್‌ 


ನೀಲೆಯಪ್ಪ 


ಎಆಕಿಯೆಪ್ಪ್ಯ "(ಎಆೆಯಪ' ನೋ. 

ಎಜಕಿಯಪ್ಪರಸ (ನಾ). ಒಬ್ಬಾತನ ಹೆಸರು : ಶ್ರೀಮತ್‌ ಪೆರ್ಮ್ಮಾ 
ನಡಿಗಳುಂ ಎಜಕಿಯಪ್ಪರಸರುಂಮಿಟ್ಟು ಚಾಗಿ ಪೆರ್ಮ್ಮನಡಿಗಳ ಕಲ್ಲ 
ಬಸದಯ್ಯರ್‌ ಪ್ರರಪಿಂಗೆ ಕೊಮಾರಸೇನಭಟಾರರ್‌ (ಎಕ. 111, ಶ್ರೀರಂಗ. 
೧೪೭-೧೧ ; 900). [ಎಆತಿಯಪ್ಪ್ಯ (ನ ಎಜಕೆಯಪ) ಅರಸ್ಮ] 

ಎಆಕೆಯಟ್ಟೆ (ನಾ). ಒಬ್ಬಾ ಕೆಯ ಹೆಸರು: ಪಡೆವಳ್ಳ ಅರಿಗನುಂ 
ಎಆಕಿಯನೆ ನ್ಸೇಯುಂ (ಎಕ. ಹ ಸೊರಬ. ೫೦೧-೬ ; ೨58). 

[ಎಕ್ಕಿ 4 ಅಬ್ಬೈ) 


ಎಆಕಿಯಮ "ಎಜಕಿಯಮ್ಮ? ನೋ. 


ಎಕೆಯಮಯ್ಯ (ನಾ). ಒಬ್ಬಾತನ ಹೆಸರು: ಸೋಮಯ್ಯರಸರ; 


ಮಗನೆಜಿಯೆಮಯ್ಯ (ಎಕ. ೫1, ವ್‌ ದು. ೪೯-೬೪ ; 947). 
[ಎಆಕೆಯನು («ಆ ಎ ಯಮ್ಚು ) + ಆಯ್ಕ] 
ಎಆಯಮ್ಮ , ಎಆಯನು (ನಾ).. ಒಬ್ಬಾತನ ಹೆಸರು: ಕಿಡಲೆ 
ಗಧಿಪಾಣ್ಣನ್‌ Silas [ನಿ]ವುದಿ ತೊಲುಗೊಳೆೊಳ್ಳಾದಿ ಸತ್ತೋನ್‌ 
(Mun. XI-i, ೧೯-೩;; 985); 
ನಿರಲ್‌ (ಸೌಇಇ. 21-1) ೭೪-೧೪; ಟಃ “ಎಆೆಯನು : `ಮಹಾ 
ಪ್ರಧಾನಂ ಕುಮಾರಂ ಎಜಕಿಯಮ (ಎಕ. ೪1, ಶಿವಮೊ. ೧೧೬-೧೪ ; 
1173). [ಎಜಕ್ಕೆ * ಅಮ್ಮ |] 
ಎಜೆಯನ್ಮುಗಾವುಂಡ (ನಾ). ಒಬ್ಬಾತನ ಹೆಸರು: ಎಜಕಿಯಮ್ಮ 
ಗಾವುಣ್ಣಂ ವಿದ್ಯಾ ದಾನಕ್ಕೆ ಬಿಟ್ಟ PR ತೋಣ್ಬ (ಸೌಇಇ. X1-;, 
೪೭-೧೭; ಹ [ಎಜಳಯನ್ನು + ಗಾವುಂಡ (ಆ. ಗಾಮುಂಡ)] 
ಎಲಯಮ್ಮ ದೀಕ್ಷಿತ (ನಾ). ಒಬ್ಬಾತನ ಹೆಸರು : ಎಆಕಯಮ್ಮ 
ದೀಕ್ಷಿತರವೋಲ್ಮ ತ್ತಾರ್ದೈರಾಭಾಗಡೊಳ್‌(ಸೌ'ಇಇ. X1-, ೪೫-೪೫; 980). 
(ಎಅಕಯಮ್ಮ + ದೀಕ್ಷಿತ] 
ಎಆಅಕಿಯಮ್ಮರಸ (ನಾ). ಒಬ್ಬಾತನ ಹೆಸೆರು: ಎಆಕಿಯಮ್ಮರಸ 
ರ್ವ್ವನವಾಸಿ `ನಾಡಾಳೆ (ಎಕ. :೪111, ಸೊರಬ. ೯-೧; 800) ; ಎಆಕಿಯ 
ಮ್ಮರೆಸರಾ ಬೆಣ್ಣತೂರಾಳ್ಗೆ (ಎಕ. ೫, ಗೋರಿ(ಬಿ. ೧೩-೫ ; 1000). 
[ಎಆಕಿಯಮ್ಮ + ಅರಸ] 
ಎಆಕಿಯಮ ವೆಳಚಿಗವುಂಡ (ನಾ). ಒಬ್ಬಾ ಶ್ಬತನ ಹೆಸರು: ಎಸೆ 
ಯಮ್ಮವೆಳಚಿಗವುಣ್ಣನ ಪಟ್ಟ ದಳ ಪೊನ್ನಚರಿ - ಮಾಜ (ಎಕ. Ix, 
ಹೊಸಕೋ. ೮೭-೪; 750). ಐ  ಎಆಿಯಮ್ಮನ ಮಗ ವೆಳಚಿಗವುಂಡ. 
[ಎಜಕೆಯಮ್ಮ + ವೆಳಚಿ + ಗವುಂಡ (£ ಗಾಮುಂಡ)] 
ಎಉೆಯಮ್ಮಸೆಟ್ಟಿ (ನಾ). ಒಬ್ಬಾತನ ಹೆಸರು: ಎಡದೊಅಕಿನಾಡ 
ಭೀಕನಂ ಬರವಿಯ ಪೇಂಠೆಯ ಎಜಕಿಯಂಮ್ಮಸೆಟ್ಟಿಯು (ಕಣ. Iv, 
೫೫-೨೫, 1000 ?). [ಎಜಕಿಯಮ್ಮ + ಸೆಟ್ಟಿ] 
ಎಅಕಿಯನೆ (ನಾ). ಒಬ್ಬಾಕೆಯ ಹೆಸೆರು: ಎಣಕಿಯವೆ ದೇಗುಲ 
ಮಾಡಿಸಿ ಮಣ್ಣೊಟ್ಟೊಳ್‌ (ಎಕ. ೪1, ಶಿಕಾರಿ. . ೪೫-೨೮; 899 7). 
[ಎಕ್ಕಿ + ಅವೈ (೭: ಅವ್ನೆ)) 
ಎಅಕಿಯಳ್‌ "ಎಲ್ಲಿಯ? ಪರಾ. 
ಎಆಕಿಯಾರ್ಮ (ನಾ). ಒಬ್ಬಾತನ ಹೆಸರು: ಚೋಟಗಮೊಟವೆಜಕ 
ಯಾರ್ಮ್ಮಂಗೆ ಕೆಜಿಗೊಡಗೆಯ ರಾಜಾಮಾನಂ (ಎಕ. 2೭11, ಮಡ್ಡಗಿ, 
೧೦೨-೧೪ ; 900). [ನಿಆಿಯ + ಅಮ್ಮ) 
ಎಅಿಯಿತಿಯೆಡಿ (ನಾ). ಒಬ್ಬ ರಾಜನ ಹೆಸರು: ಆ ಊರ ಸರ್ವ್ವ 
ಪಾದಪರಿಹಾರಮಪ್ಪನ್ನು ಎಆಕೆಯಿತಿಯಡಿಗಳ್ಳ್ರ ಸಾದಂಗೆಯ್ತ ಪೂರ್ವಾವ 


೧೧೩. 


ಶ್ರೀಮನ್ಮ, ಘಾನ ವ್ರನೆಜಕೆಯಮ್ಮ |15 


20 


25 


40 


ತಾರ ಬಾಣರಾಜಜಕ್ಗೆ ಣ್ಮಾರಂ ವಿನ್ನಪ್ಪಂಗೆಯ್ದೊಡೆ (ಸೌಇಇ. Ix, |45 


೪೬-೯ ; 8ನೆಯ ಶತ). 


1) 


ಎಂೆವಿಡಿ. 


ಎಅಕೆಯಿಸು, ಎರೆಯಿಸು, ಎಜ್‌ಸು (ಕ್ರಿ). ೧. ಸುರಿ: ಅಸುರನ ಗಡೆ 
ಭೂತವಿಶಾಚಿ ಸಮಿತಿಗೆಜಕಿಯಿಸುವ ನೆತ್ತರಅವಟ್ಟಿಗೆ (ಜಗವಿ. ೯-೬೦) ; 
ದಮಯಂತಿಯನು ಮದುವೆಯ ಧಾರೆಯೇಆ್‌ಯಿಸಿ ಬಂದೆವೆನೆ ಖತಿಗೊಂಡ 
ಕಲಿರಾಯ (ನಳಚ. ೪-೫). ಎರೆಯಿಸು : ೧. ಹೆಂಡಿರ ಕೈಯಿಂದ 
ನೀರ ಎರೆಯಿಸಿಕೊಂಡು (ಸೀತಿಚಿಂ. ೪1, ೯). ಎಐಕಿಸು : ೧. ನಾಲಿಗೆ 
ನಲಿನಲಿದೋಲಾಡುವನ್ನಕ್ಕ ನಿಮ್ಮ ನಾಮಾಮೃತವ ತಂದೆಆಕಿಸು ಕಂಡಯ್ಯ 
ಎನಗೆನ್ನ ತಂದೆ (ಬಸವ. ೪೮೬); ಧಾರೆಯೆಚಕೆಸುವೆನು ನಿಮಿಬ್ಬರಿಗೆ 
(ಭರಡ. ೯-೧೨೯). ೨. ಎಣ್ಣೆ ಸಾ ನ ಮಾಡಿಸು; ಅ ಭ್ಯಂಜ ನ 
ಮಾಡಿಸು : ಗಂಗೋದಕ ತನ್ನಿ ಕೆ 'ಗಂಗಾಳದಲ್ಲಿ ಬೆರಸಿರೆ ರಂಗವಲ್ಲಿ ಯ 
ಹಾಕಿಕೆ ರಂಗಗೆ ಬೇಗೆ ಎಜೆ (ಪುರಂದ. ೧-೧೦೭-೨), 
ಎಇಸಿಕೊಳ್‌ - ಧಾರಾಪೂರ್ವಕವಾಗಿ ದಾನವನ್ನು ಸ್ವೀಕರಿಸು: 
ಪರಿಚ್ಛೇದವಾಗಿಯಿಜಕೆದುಕೊಟ್ಟರು ಶಂಭುದೇವರುಯೆಜಸಿಕೊಂಡರು 
(ಕಣ. 1, ೩೭-೨; 1414). [ಎಆಕ, + -ಇಸ್ಕು] 
ಎಜಕೆವಟ್ಟು, ಎರೆವೆಟ್ಟು, ಎಅವಟ್ಟು, ಎಅವೆಟ್ಟು, 
(ನಾ). ಮೂಲಸ್ಥಾನ; ಆಶ್ರಯ: ಸದ್ಗುಣಾಕರಮೊಳ್ಬಿಂಗೆಜಕಿ 
[ಸಾತಾಂ.' ಗೆಸೆವಆಕಿ] ವಟ್ಟು (ಸುಕುಮಾ. ೧-೬) ; ಸತ್ಯದ ಜನ್ಮಭೂಮಿ 
ಮಾಂತನದೆು£ಆ83 ವಟ್ಟು ಪೆಂಪಿನ ದೆಗುನ್ತಿ ವಿವೇಕದ ಬೀಡು (ಎಕ. 
೪11, ಶಿಕಾರಿ. ೧೨೪-೨೭; 1077) ; ಧರ್ಮಕ್ಕೆಆವಟ್ಟಾಗಿರ್ದಯ್‌. ನೀಂ 
(ಕಾವ್ಯಾವ. ೪೬೬) ; ಬೆಟ್ಟಿವಳ್ಳಿಗಳ ಗೂಜಿಳನೇಸಅ ತೊಟ್ಟ ಲುದಗ್ರದಾನವ 
ರೆಜಕಿವಟ್ಟು ... ಮಹಾರ್ಣವಂ (ಸೂಕ್ತಿ ಸು. ೨-೩೮) ; ನಂಬಿದರ್ಗೆಟ್‌ 
ವಟ್ಟಾಗು(ಸಾಇಇ. 1೪, ೨೬೭-೪೫ 1560). ಎರೆವೆಟ್ಟು: ಮೂರನೆಯನಾ 
ಕುರುಸ್‌, ಸೌಭಾಗ್ಯದೆರೆವೆಟ್ಟು (ಸಾರಸಿ.೨೯-೬೫೮). ಎಅವಟ್ಟು: ಅಜ 
ವಿಂಗಾಗರಮೊಳ್ಳುಣಕ್ಕೆ ಕಣಿ ಶೌಚಕ್ಕಾಸ್ಪದಂ ಜಾಣ್ಸನಕ್ಕೆಜನಟ್ಟೊಳ್ಳ್ನುಡಿ 
ಗಾಣ್ಮಂ (ಪಂಚತಂ. ೧೧-೫) ; ಚತುರಾನನಂಗಣಕಿವನೀವೆಅವಟ್ಟೆನಿಸಿರ್ಶ್ಪ 
ದೆಂದು ವಂದಿತತಿ ನಿರಂತರಂ ಪದೆದು ಬಣ್ಣಿಪುದೀ ಮಹದೇವಮಂತ್ರಿಯಂ 
(ಎಕ. ೪111, ಸೊರಬ. ೧೪೦-೬೦ ; 1198); ಅಜಸುತಅಸಂತೆಯ್ದೆ ಬಂದು 
ಸುಜ್ಞಾ ನದ ಗುಆ್‌ಯ ಶೀಲದ ಗೊತ್ತದ ಮೆಯ್ಯ ಎಅವಟ್ಟಿನಾ ಮುನಿ 
ನಾಥನ ಕಂಡು (ವರ್ಧಚ. ೧೧-೭೧). ಎಅನೆಟ್ಟು: ಪೊಸಸಿರಗೆಅನೆಟ್ಟಿ ನೆ 
ಪೂಗಣೆಯನಿರ್ಪ ನೆಲೆಮಾಡದವೋಲ್‌ ಕ್ಟ ೧೦೭) ; ಸಮ್ಮೋಹನ 
ರಸಪೂರಿತದಿಂಗಡಲೊಳಗಣ ಬುದ್ದು ದ ವೋ ಸಿಂಗರದೆಆವೆಟ್ಟು ತೋ 
(ಜಯಕಾ. ೧-೬೨). ಎಂಕಿವೆಟ್ಟು: ರಮಣೀ ರಮಣಾಕುಳ ಳಕಳಕದಿಂ 
ದಂಗಜ ವಿಳಾಸದಡೆಆಕಿವೆಟ್ಟು ನೆಟ್ಟನಿದೆ ಪೆಆತುಂಟೀ (ಶಾಂತಿಪು. ೩-೧೦); 
ಸತ್ಮದ ಬಿಟ್ತು ಧರ್ಮದೊಂದಾಣ್ಮನೆ ಮಾಂತನದೆಆಕಿವೆಟ್ಟಿಜಿ ವಿನ ಕಣಿಯೆನೆ 
ಪೆಂಪಂ ತಳೆದನಿಳೆಯೊಳ (ಲೋಕೋಪ. ೧-೧೫) ; ಸುಖದುಃಖಂಗಳ್ಳಿದು 
ತಮರ್‌ ನಿರಯಕ್ಕೆ ಜ'ನೆಟ್ಸು (ರಾಮಾಶ್ವ. ೧೩೮-೨೩). 
[ಎಕ್‌ + ಪಟ್ಟು (ಅ ಪಟ್ಟ). 8 ಶಮಿ. ಪಟ್ಟು - ನಗರೆ, ಊರು] 
'ಎಜೆವಾಲು (ನಾ). ಎರೆಯುವ ಹಾಲು; (ಕೈಯಿಂದ) ಹಾಕುವ 
ಹಾಲು; ಹೊಯ್ಯುವ ಹಾಲು: ತಾಯ ಮೊಲೆವಾಲನೊಲ್ಲದೆಆಕಿವಾಲಿಂ 
ಗೆಳಸುವಂತೆ (ಆದವ. ೫೩); ಶಿಶುಗಳಿಗೆ ಮಿಗೆ ಮೊಲೆನಾಲೆ ಜೀವನಾ 
ದಡೆಯು . ಎಆ್‌ವಾಲ [ಪಾಠಾಂ, ಎರೆಪಾಲ್ಲ ಎಜಕಿಪಾಲ] ನೆಜಕಿವುತ 
ಮೆಲ್ಲಮೆಲ್ಲನೆ ಅಶನವುಣಕಲಿಸಿ (ಪ್ರಭುಲೀ. ೧೨-೧೬). 
[ಎಕೆ * ಪಾಲ್ಕು (ಆ ಪಾಲ್‌,)] 
ಎಅಕಿವಿಡಿ (ಕಿ). ಆಶ್ರಯವನ್ನು ಹೊಂದು; ರಕ್ಷಣೆಯನ್ನು ಪಡೆ 
(2): ದುರಿತಾರಿಯೊಡಮಡಿದೆಆಕಿನಿಡಿಛಘಹರನನಚ್ಶುತೇಂದ್ರನೆನಾದೆಂ 
(ಶಾಂತಿಪು. ೭-೮೪) ; ಎಆಕೆಯನೆಣಕಿವಿಡಿದು ಮಂಗಿಯನುಜದನವೊಲ್‌ 
ತಂದು (ನೇಮಿಪು. ೬-೨೪). [ಎಜಕ್ಕಿ * ಸಿಡ್ಕಿ) 


ಎಲೆನೆಟ್ಟು 


ಎಆಕವಿಅನಾಗು 


ಎಆಕಿನಿಂನಾಗು (ಕ್ರಿ). ಅಸ್ತವ್ಯಸ್ತವಾಗು; ಕೆದರಿಹೋಗು; 
“ಬಾಡು, ಕಾಂತಿಹೀನವಾಗು ೫ (ಆದಿಪು. ಕೋಶ) : ಪಯಣದೊಳಳ್ಳೆ 
ವಿಳ್ಳೆಯಾಗಿ ಬಂಬಲಬಾಡಿದ ತನುಲತೆಗಳುಂ ಎಜ್‌ವಿಜನಾದ ತಲೆ 
ದುಡುಗೆಗಳುಂ . . . ಬೆರಸು (ಅದಿಪು. ೧೧-೭೦ ವ).. 

[ಎಅಕಿವಿಆ + ಅಗ್ಕು. ನಿ ತಮಿ. ಇಸ್ಕಿ ಎ ಎರಚು) 

ಎಆಅಕಿವೆಟ್ಟು "ಎಂಿವಟ್ಟು' ನೋ. 

ಎಅಕ್‌ವೆಸ (ನಾ). ಒಡೆಯನ ಕಾರ್ಯ; ಸ್ವಾಮಿಕಾರ್ಯ: 
ತುಜುಗೋ[ಳೊಳಿ]ಪೆಣ್ಬುಯ್ಮಲೊ([ಳೆಟ್‌] [ಪಾಠಾಂ. ಉ)]ವೆಸಹೊಳ್‌ 
ನಂಟನೆಡಆಕೊಳೂರಟ್‌ವಿನೊಳಂ ತ ಆ ಸಂದು ಗಂಡುತನಮನೆ ನೆಣ 
ಪದವಂ ಗಂಡನಲ್ಲನೆಂತುಂ ಷಂಡಂ (ಗದಾಯು. ೨-೨೪) ; ಸುರಪತಿಯೆಜಕಿ 
ನೆಸನರ್ಹತ್ಪರಮೇಶ್ವರ ಪಾದಸೇವೆ ಪಾಲಾ ಅಮರ್ದಾ ಹಿರಿದು ಗಡಿದೆನಿಸಿ 
ತಂದರ್‌ ಸುರವಟುಕರ್‌ ಪುಲ್ಲವಟುಕರಂತಿಕೆ ಪೂವಂ (ಅಜಿಪು. ೫-೭೭) ; 


೧೧೩೪ 


ಒಂದೋರಗೆಯಂಗನೆಯರ್‌ ತವರೂರ್ಗೆಂದೆಯ್ದಿ ದರಿಜ[ರೆಜಕ3 ವೆಸದಿಂ | 


ದಾಣ್ಮಂ ಬಂದುದುಮಿಲ್ಲಿರುಳ್‌ ಕಣ್ಣಿ ಲ್ಲತ್ತೆಗೆ (ಜಯಕಾ. ೧೩-೬೧). 
[ಎಕ್ಕಿ + ಬೆಸ್ಕ] 

ಎಆಕಿವೆಸನ, (ನಾ). ನೀರೆರೆಯುವ ಕೆಲಸ; ಅಭಿಷೇಕಮಾಡುವ 
ಕೆಲಸ: ಎಆ£ಆಕಿ]ವೆಸನಾದೊಡಮಕ್ಕೆ ಮಗೆಆ£ ಆಕ] ವೆಸನೆನೆ ಜನನ ಸವನ 
ಮಿಂದ್ರನ ಬೆಸನಿರ್ತ್ರೈಜದಿಂ ನಿಪ್ಪಲಮಲ್ಲು (ಪುಷ್ಪಪು. ೧೧-೮). 

[ನೀಕಿ|+ ಬೆಸನ್ನ) 

ಎಆಕಿವೆಸನ್ಮೆ (ನಾ). ರಾಜಕಾರ್ಯ; ರಾಜನ ಅಪ್ಪಣೆ: ಇವರೆನ್ನನೆನ್ನ 
ಪುಣ್ಯೋದಯದಿಂದೇ£ ಒಕ 3 ವೆಸನಾಗಿಯುಮಿಂತಿದು ಕಿಜುವೆಸನೆನಗೆಂದು 
ನಿಶ್ಚಯಂ ಬಿನ್ನವಿಸಿಂ ( ಶಾಂತಿಪು. ೩-೫೯); ಎ ಆಕಿ3 ವೆಸನಾದೊಡಮಕ್ಕೆ 
ಮಗ ಜಕಿ) ವೆಸನೆನೆ ಜಿನನ ಸವನಮಿಂದ್ರನ ಬೆಸನಿರ್ತ್ರೆಣದಿಂ ನಿಷ್ಫಲ 
ಮಲ್ತು (ಪುಷ್ಪಫು. ೧೧-೮). [ಎಜಕ್ಕಿ + ಬೆಸನ್ಮ) 

ಎಕಿಸು "ಎಆಕಿಯಿಸು'.ನೋ. 

ಎಆಕಹಂಜಾಳ್‌ (ನಾ). ಒಂದು ಊರಿನ ಹೆಸರು: ಸೆಲಬೈಯರ 
ಕೊಡಗೈ ಎಟ ಹಂಬಾಳಿಂ ಅನೆಯರ ಕೊಡಗೈಂ ಕೊಡಕೆ ಎಡೆನಟ್ಟ ಕಲ್ಲಂ 
(ಎಕ. 11], 189 ?). 

[ಎಜಹಂ? *- ಬಾಳ್ಕ್‌] 

ಎಲಹವೆಮ್ಮಡಿ (ನಾ). ಒಬ್ಬಾತನ ಹೆಸರು: ಆಂಗ್ಕಿರೆ ಸಂವತ್ಸರದ 

ಎಜಕಿಹವೆಮ್ಮಡಿಯಂ ರಾಜ್ಯದನ್ನು (ಎಕ. 111, ನಂಜನ. ೧೯೯-೪ ; 1697). 
[ಎಆಕಿಹೃ 4 ಪೆಮ್ಮಡಿ] 

ಎಲಕುಳಿ "ಎಲಕಿಕುಳಿ' ನೋ. . 

, ವಿಟಕುಳಿಗೊಳ್‌ "ಎಲಕಿಕುಳಿಗೊಳ್‌' ನೋ. 
ಎಲಗೆ "ಏಟಿಗೆ ಕೋ. 

ಎಅತೆ (ನಾ). ಜೋಲಾಡುವಿಕೆ ; ನೇತಾಡುವಿಕೆ : ಕುಡುಮಿಂಚಾಶ್ಚ 
ರ್ಯಮಂ ಪುಟ್ಟಸುತಿರೆ ಭಯಮಂ ಮಾಡೆ ಮೇಘಸ್ವನಂ ನೇರ್ಪಡೆ ಪಾವಂ 
ವ್ಮೊ €ಮೆದಿಂದಂ ತಡೆಯದೆಟತೆಯೊಳಿಕ್ಸಿ ದಂತೆಲ್ಲಿ ಯುಂ... ಮಟಕಿ 
ಭಂ ಕೇಳ್‌ ಪೊಯ್ಕೆ (ಧರ್ಮಾಮೃ. ಹ [ue + -ತೆ] 

ಎಟಲ್‌, ಎಳಲ್‌,:ಎಳಲು (8). ೧. ಜೋಲು ಬೀಳು ;. ನೇತಾಡು; 
ತೂಗಾಡು : “ಎಟಲ್‌ - ಆಲಂಬನೇ (ತೂಗಬೀಳು, ತೂಗಹಾಕು) ? 
(ಶಮಧಾ); *ನೆಟಲೆಂದುಂ ಎಲಲೆಂದುಂ ನೇಲ್ವುದು? (ಕಶಸಾ. 
೩೦-೬೪೯) ; ನಿಡಿಯ ಮರದ ತುತ್ತತುದಿಯೊಳಿರ್ದೆಟಲ್ವ ಗುಂಡಿಗೆಯಂ 
ಕಂಡು (ವಡ್ಡಾ ರಾ. ೯೧-೧೩); ಮುತ್ತಿನ ಮುಜದ ಲಂಬಣಂಗಳ್ವೆರ 
ಸೆಬಲ್ವ ಪಚ್ಚಿಯ ಸರದ ಹಾರದ ತೋರಣಂಗಳಂ (ಆದಿಘು. ೪-೨೫ ವ); 
ನೊಸಲೊಳಗಿಟ್ಟ ಚೆಲ್ವ ತಿಲಕಂ .. *ಎಟಲ್ವ ಥೋತ್ರಂ (ದಕಕು. ೩-೧೧). 


ನಂಜನ, ೧೯೯-೧೧ ; 


50 


4 


ಎಟಲ್ತರ್‌ 


೨. ಬಳಲು; ಆಯಾಸಹೊಂದು; ಕುಗ್ಗು; ಸೊರಗಿಬೀಳು: 
“ಎಟಲ್ಲಂ -ಜೋಲ್ಡಂ, ಬಟಲ್ಪಂ* (ಶಮದ. ಪರಿ. ೧); ಆ ರಾಜಸುತಂ 
- ಕೋರೈಸಂ ಕೊರಗನಜಲನೆಆಲಂ ಬಟಲಂ (ಅಜಿ ಪು. ೫-೮೮). 
೩. ಬಡವಾಗು ; ಕೃಶವಾಗು : ಜಿಗುಳೆಯ ಮಾಲಕ್ಕಿಯಂ ತಳೆದ ಕೆಯ್‌ 
§ “ಪೋಪೊಣ್ಣಿ(ಗ್ಮ)ದ ಮುಪ್ಯಮೆಟಲ್ವ ಪೇಚಕಂ ಮಿಗೆ ಪಲವುಂ ಕರಂ 
ಕೆಲವುಮಪ್ಪುಗುರಾಗೆ ಗಣಾಳಿ ಸಿಂದಿತಂ' (ಲೊ ಕೋಪ. ೧೧-೭೨). 
೪. ಮೇಲೆ ಬೀಳು; ಎರಗು: ಬಜಸಿಡಿಲ್ಹೋರ್ದ್ಹರ್ಪ್ಪದಿಂದುರ್ಕ್ಕಿ 
ಮಚ್ಚರಿಪಂಗಚ್ಚರಿಯಿಂ ಕೊಳಲೈಟಲ್ಬ ಸಿಂಹಂ ಗಣ್ಣ ಕಾಳಾನಳಂ (ಎಕ. 
vn, ಶಿಕಾರಿ. ೧೫೧-೪೬; 1047). ೫. ಮೋಹಿಸು ; ಸೋಲು: ಬಲಾ 
ಸಂದು ಮುಂದೆ ಕಂಪಿಂಗೆಟಲೆ ಮನಂ (ಅರ್ಥನೇ. ೧-೮೩). ಎಳೆಲ್‌ : 
೧. ಎಳಲ್ವ ಕಿವಿ ಮುಗಿದ ಕಣ್‌ ಎತ್ತಿದ ಮೊಗಂ ಮೆಆಕಿಯೆ (ಆನಾರ. 
೧೮೨); ಪಕ್ಷಯುಗಮೆಳಲೆ ರಸಂದೆಗೆವ | ದನಿ ನಿಮಿರೆ ನಾಲಗೆ ಚಿಗುರುತ್ತಿರೆ 
(ಗಿರಿ. ೨-೩೯) ; ಮಾಲೆ ಸರಪಳಿಯಂತೆ ಬಳ್ಳಿಗುರುಳ್ತಿಂಗಾಲೊಳೆಳಲ್ಲು 
ಬರೆ (ರಾಜ ಶೇ. ೬-೮೬). ಎಳೆಲು : ೧. ಬಿಡುಮುಡಿಯ ಸುರಿವ 
ಕಂಬನಿವೊನಲ ಕಳೆದೆಳಲುವುಡುಗೆಗಳ (ಹಚಕಾ. ೭-೨೬) ; ಹಾಯಿದುವು 
ನರಿನಾಯಿಗಳು ಕಟವಾಯಲೆಳಲುವ ಕರುಳಿನಲಿ (ಕುವ್ಯಾದ್ರೋ. ೧-೨೦); 
ನಿಡುಜಡೆಯ ಗೊಂದಣದಿಂ ತಲೆಮಾಲೆಯೊಳೆಳಲುವ ಗ ಗೊಣಸು 
ಗಳಿಂ (ಉದ್ಭದೇ. ೬-೨೦). 
ಎಳಲೆವಿಡು, ಎಬಲೆಬಿಡು - ತೂಗುಬಿಡು ; ಇಳಿಯಬಿಡು : ಮಾಣಿ 
ಕ್ಕ ದ ತಲೆಮಾಲೆಯ ಪರಿಸರದೊಳೆಳಲೆವಿಟ್ಟ ಕನಕದರಳೆಲೆಮಾಲೆ (ರಾಜಶೇ. 
೬-೧೧ ವ); ನಸುನಳಿದು ನಿಮಿರೆ ತೋಳ್ಪ ಳ್‌ ಲಸಿತ ತ್ರಿಪತಾಕದಿಂ ಲತಾ 
ಕರಮೆಸೆಯಲ್‌ ಪೊಸದಳಿರಂ ಪೊತ್ತೆಳಲತೆ ಮಿಸುಗುವ `ಕುಡಿಯೆರಡನೆಟಲೆ 
ಬಿಟ್ಟಿವೊಲೆಸೆದಳ್‌ (ಲೀಲಾವ. ೪-೧೩೧). [2] 
ಎಲಲಿಕ್ಕು, ಎಳಲಿಕ್ಕು (ಕ್ರಿ). ನೇತುಹಾಕು; ಶತೂಗಾಡಿಸು; 
ಜೋತುಬಿಡು: ಕೈಯನೆಲಲಿಕ್ಕಿಯರ್ಧಗಪ್ಪಡಮನೆಡದಮುಯ್ಬಿನ 
ಮೇಗಿಳ್ಳಿ (ವಡ್ಡಾ ಕಾ. ೯೨-೧೬); ಮಣಾದುಂಬಿಗಳಿಂದ್ರನೀಲಮಂ 
ಮುತ್ತುಮನೋಳಿಯೊಳೆ ಕೋದೆಟಲಿಳ್ಸಿದ [ಸಾಕಾಂ. ಎಳೆದಿಳ್ಕಿದ] 
ಮಾಲೆಯಂತೆವೋಲ್‌ (ಪಂಪಧಾ. ೧೧-೮೧); ಮುಡಿಯೊಳೆಟಲಿಕ್ಕಿದಸು 
ಳೆಯ ಕುಡಿದಳಿರಿಂದೆಸೆದಳಾಕೆ (ಲೀಲಾವ. ೪-೮೭) ; ಪೇರುರೆಮಂ. ಧೊಕ್ಳೆನೆ 
ಕುತ್ತಿ ಚಕ್ಕೆನೆ ಭುಜದ್ವಂದ್ವೆಂಗಳಿಂದೆತ್ತಿ ಬಲ್ಲರುಳಂ ಕೋಧೆಟಲಿಳ್ಳಿ ಬೀರ 
ಸಿರಿಗೆತ್ತಂ ತೋರಣಂಗಟ್ಟಿನೇ (ಎಕ. ೪1, ತರೀಕೆ. ೪೨-೨೦; 1209). 
ಎಳಲಿಕ್ಕು : ಕೋರ ಮಲ್ಲಿಗೆಯ ಮುಗುಳ ಮೂಗುತಿಯನು ಸೇರಿಸಿ 
ನಾಶಿಕಾಗ್ರದೊಳು ಹಾರೆಮನೆಳಲಿಕ್ಕಿ ಬಕುಳದೊಳ್ಳಲರಿಂದ ವಾರನಾರಿಯ 
ರಿಹರಲ್ಲಿ (ಕುರಾಸಾಂ. ೩-೩೭). [ಎಆಲ್‌ + ಇಕ್ಕು) 
ಎಲ್ಲು (ಕ್ರಿ). - ಎಲಲಿಕ್ಕು : * ಎಚಲ್ಪು - ಆಲಂಬನೇ.” (ಶಮಧಾ) ; 
ಪಂಚಾಯುಧದ' ಪುಲ್ಲಿಗೆಯ ತೊಂಗಲ ಸೆಜಂಗುನಾಂದು ಪಿಣಿಲೇಖಿದೆ 
ಟಲ್ಲಿದ ವೇಣಿಯೊಳ್ಪೆಣೆದು (ಅನ ೦ಪು. ೨-೨೯ ವ); ಲತಾಜಾಳಕಜಾಳ 
ಕಂಗಳನೆಟಲ್ಬುತವಳ್ಳಿಅಕಿದಭ್ರದಭ್ರಮಂ ಚಾಳಿಸುತುಂ (ಪುಸ್ಪಫ. 
೧೦-೬೭). [ಎಟಲ್‌ + -ಚು) 
ಎಲಲ್ತರ್‌ (ಕ್ರಿ). ಜೋಲು ಬೀಳು ; ನೇತಾಡು: ನಡುಕಂ ಮೆಯೆರ್ಚೆ 
ಗಂಟಿಲ್‌ ಕುಸಿದು ಕಿವಿಯೆಟಲ್ಲಂದು (ಚಂದ್ರಪು. ೪-೪೭) ; ಕಾಮಿನೀ 
ಜನದ ಕಣ್ಣಳೆಟಲ್ತರೆ [ಪಾಠಾಂ. ಕಣ್ಣಿಳಲಳ್ತರೆ] ತನ್ನನುರ್ಚಿದಾ ಪೂಗಣೆ 
ಪಲ್ಲವಂಬಿಡಿದು ಮಾಲೆಯನೇಜಸಿಸಿ ಮೇಲೆ ಸೂಸುವಂತೆ... ಮಾಲೆ 
ಸೂಡಿದಳ್‌ (ಅರ್ಧನೇ. ೩-೯೬) ; ಮುದಶ್ರುಗಳ್‌ ಸುರಿಯೆ ಪಕ್ಷಮೆಟಲ್ಲರೆ 
ಕಣ್ಣಲರ್‌-ಮುಗುಳ್ತರೆ ನೆರೆಯುತ್ತುಮಿರ್ದುದು ರಥಾಂಗಶತಂ (ಕುಸುಮಾ. 


೨೦-೮೧). [ಎಟಲ್‌ + ತರ್‌) 


ಎಐಲ್ಕುಡಿ ೧೧೩೫ 


ಎಬಲ್ಮುಡಿ (ನಾ). ಜೋಲಾಡುವ ಮುಡಿ; ಇಳಿಬಿಟ್ಟ ಮುಡಿ: 
ಕುಡುವುಗುರಿಂದೆಟಲ್ಮುಡಿಯ ಗಂಟು ಸಡಿಲ್ಪಿಸಿ ಗಂಧತೈಲಮಂ ಕುಡಿತೆ 
ಯೊಳಾಂತು ನೆತ್ತಿಯೊಳಗೊತ್ತಿ ಬಿದಿರ್ಚುತೆ ಕೇಶಪಾಶಮಂ (ಕಾವ್ಶಸಾ. 
೬೩೧). [ಎಟಲ್‌ + ಮುಡಿ] 


ಎಲವ (ನಾ). (?): ಸಕಪಾದಿಗೆಟವ ಫೊಗಟ್ಮಲ್ಲಿ ನಂಬೇಮಗಂ ನೊಟಂಬ | 5 


ಸೆಟ್ಟ (ಎಕ. ೫, ಮುಳಬಾ, ೧೨೨-೬ ; 969). [?] 

ಎಟಿವಾಡು (ಕ್ರಿ). (ಮುದ್ದಿಗಾಗಿ) ನೀವು; ಸವರು: ದಾಡಿಂಬದ 
ಬಿತ್ತುಗೆತ್ತು ಸೋವುವ ಶುಕಶಿಶುಗೆ ಮಣೆಮುದ್ರಿಕೆಯಂ ಕಳೆದು ನೀಡಿ 
ನೀಡಿಯೆಲ [ಪಾಕಾಂ. ಳೆ] ವಾಡಿ ಮಆಕಿದೀಡಾಡಿ ಪೋಪುದುಂ (ಅರ್ಧನೇ. 
೪-೮೪ ವ). [ಎಲವು + ಆಡ] 

ಎಐವಿಸು (ಕ್ರಿ). ಸವರು; ನೇವರಿಸು: ಕರತಲದಿಂ ಲಲಿತಾಂಗಮನೆ 
ಆವಿಸಿ ಕೋಮಲ ಹಸ್ತಮನೆತ್ತಿ (ಕುಸುಮಾ. ೧೦-೪೫). 

[ಎಟವೊ * -ಇಸ್ಮು] 

ಎಟವು, ಎಳವ್ಳು (ಕ್ರಿ). ನೀವು; ಸವರು; ಲೇಪಿಸು; ಬಳಿ: “ಎಲವು- 
ಅಪಮಾರ್ಜನೇ? (ಕಮಧಾ) ; *ಎಟವಿದನೆಂದು ನೀವಿದಂ? (ಶಮದ. 
ಪರಿ ೧); ಪೊರೆಯೊಳ್ಳುಳ್ಳಿರ್ದೊಯ್ಯನೆ ಕರತಳದಿಂದೆಬವಿ ತನುವಂ 
(ಕಾದಂಪೂ. ೮೪೧) ; ಉಂಗುಟಿಮನೆಟವಿ ಕರಚರಣಂಗಳನಿನಿಸೆಟವಿ ಮೆಲ್ಲ 
ಮೆಲ್ಲನೆ ಲೀಲಾಪಾಂಗದೊಳೆ ನೋಡಿದಳ್‌ (ಅಜಿ. ೫-೫೫); ಅಲಲ 
ನೆರ್ದೆಯೊಳ್‌ ತಿಣ್ಣಂ ತೈ ಸಿ ಪುತ್ರವಿಮೋಹದಿಂದೆಟವಿ ತನುವಂ 
(ಕಾವ್ಯಾವ. ೮೧೫) ; ಎಚಿವಿ ಮಳಪಿಕ್ಕಿ ಕಳಲುಂ ಕೆಟಗಂ ತರಹರಿಸಿಕೊಳಲು 
ಮಿಕ್ಕಿದ ಕೆ ಯ್ಮ ೦ ಕಿಚಿಲುಮಣಮಾಜದಸುರಂ (ಅರ್ಧನೇ. ೮-೧೦೧). 
ಎಳೆವ : ಸುಳಿದುದು ಬಾಳೆನುಣ್ಣೊಡೆಯನಪ್ಪುತೆ ಕಂಪನಮಂ ನಿಮಿರ್ಚ 
ಸಾರ್ದೆಳವಿ. .. ಕಾಮುಕನಂತಿರೆ ಮಂದಮಾರುತಂ (ಶಬಶಂ. ೨-೫೦); 
(ಮುದುಕಿಯ ತಲೆ ಎಳವಿ ಸಂತೈಸುತ್ತಾ) (ಚಂದ್ರಸ. ೧೬-೨೪). 

ಎಳವಿಕೊಳ್‌ - ಸವರಿಕೊ; ನೇವರಿಸಿಕೊ: (ತಲೆಯನ್ನು ಮುಟ್ಟ 
ನೋಡಿ ಎಳವಿಕೊಳ್ಳುತ್ತ) (ಬೆಟ್ಟಆ. ೩೫-೨). 
[ಜೀ. ತಮಿ. ಇಲುಪ್ಪು, ಇಆಚು; ಮಲ. ಇಟುಕ] 

ಎಲಾದೆಅಿಕ (ನಾ). ಒಂದು ಬಗೆಯ ತೆರಿಗೆ (?) : ಎಜಾಡೆ್‌ ಎತ್ತು 
ವೊನ್ಸೆ ಬಿತ್ತುಂ ಪೊತ್ತಿರ್ಮ್ಮಕ್ಕಳು ಪುಟ್ಟಾದೆ ಕೆಡುವೊನ್‌ (ಎಕ. ೫x೪, 
ತಿರುಮ. ೨೫೩-೧೦ ; 800). [ಎಲಾ + ತೆಆಕ್ಕಿ] 

ಎಲಾಗುಟ್ಟಿ (ನಾ). ಒಬ್ಬಾತನ ಹೆಸರು: ಪಾಣ್ಣಿಯನ ಮೇಗೆ ಎಲ್ಲು 
ಪಟ್‌ ಯಲಾಆಕಿಅದೆೊ ಶ್ರೀವಲ್ಲಿಯರಸರ್‌ ೫ ೬ ಎಲಃಗುಟ್ಟ ಆರೆಸನ್‌ 
KXX ಪೋಪಲ್ಲಿ ತನ್ನಾ ಆಳ್ರೋಪಲ್ಲೆ ವಿಸಸೆ ಆನೆಯೂರ್‌ ತಾಗಿ ಎಚ್ಚು 
€.. ಕಾದು ಸತ್ತ (ಎಕ. ೩, ಶ್ರೀನಿವಾ: ೩೦-೧೦ ; 800). [?) 

ಎಟ್‌, ಎಳ್ಳ, ಎಳ್ಳೆ (ಕ್ರಿ). (ತನ್ನ ಕಡೆಗೆ) ಸೆಳೆದುಕೊ; ಆಕರ್ಷಿಸು; 
ಸೆಳೆ: “ಎಲಿ-ಆಕ್ರಮಣಾಕರ್ಷಣೇ [ಪಾಠಾಂ. ಗಾಢಾಕರ್ಷಜಲ) 
ತಂತುಮಾತ್ರೇ ಚ(ದಾರದೆಳೆ), ಭೂವಾಚಕೆೀ ಕ್ಷಳ೦” (ಶಮಧಾ); 
ಏಿರಿದೊಂದು ಮಟ್‌ಕೊಂಡು ಪೂರೆಂ ಬಂದವರನೆಲಕಿದುಕೊಂಡು ಪೋಗಿ 
ಪಿರಿದೊಂದು ಮಡುವಿನೊಳಿಕ್ಕಿದೊಡೆ (ವಡ್ಡಾರಾ. ೧೦೧-೧೫) ; ಎಮ್ಮೆಂ 
ಪಿಡಿದೆಆಕೆವಂದಿನ ನಿಮ್ಮದಟುಗಳೀಗಳೆತ್ತ ವೋದುವೊ(ಪಂಪಭಾ. ೭-೩೯); 
ಈ ಪುಸಿವನಂ ಕುಸಿಯೆಿತ್ತಿ ಬಟ್ಟಿ ಯೊಳ್‌ ಪೆಟ್ಟಿಮೆಟಕಿದು ಬಳಸಿದ ದಸಿ 
ಯೊಕ್ತಿಗೆಯಿಮೆಂದು (ಸುಕುಮಾ. ೭-೫ ವ). ಎಳೆ: "ಎಳಕುಳಿ' ಪರಾ. 
ಎಳ್ಳೆ : ಮನವೆನ್ನಂ ದುರ್ವಿಕಾರಕ್ಕೆಳೆದಪುದು ಮನಂ ಮಾನಮಂ ನುರ್ಗಿ 
ದತ್ತು (ರಕ್ಷ್ಸಾಶ. ೧೨); ನೆಲಕೆ 'ಮುಂಜೆಜಗೆಳೆಯಲುಟ್ಟನು ದೇಸಿ ಪರಿ 


30 


33 


40 


ಮೆಜೆಯೆ (ಕುವ್ಯಾಕ. ೭-೧೧) ; ಚದುರಂಗವಾಡುವ ಬಾರೆಂದೊರ್ವನ |ಆ 


ಸದುಮಾಕ್ಷಿ ಏಡಿದೆಳೆಡೊಯ್ದು (ಕಂನವಿ. ೨-೯೩). "ಈಲಾ್‌? ಪ್ರಧಾ. 


ಎಲಿಕುಳಿಗೊಳ್‌ 


ಎಳ[ಟಕಿ)ದುವರಿ- ಆಕರ್ಷಿತವಾಗು; ಸೆಳೆಯಲ್ಪಡು: ಅಂತು 
ಮನಮೆಳ[ಆ3]ದುವರಿಯೆ (ಪಂರಾಮಾ. ೯-೮೬ ವ); ಕಣ್ಣೆಳ£ಟ್‌3ಿ ದುವ 
ರಿಯೆ ಕಂಡು ಮನಮೆಳ£ ಲ್‌ 3 ಮವರಿಯೆ ನಿರೆವಿಸಿ (ಲೀಲಾವ. ೧೪-೯೧ ವ); 
ಪಾಂಡುರಾಜಂ ಪುಂಡರೀಕದಂತೆ ವನಮೆ ಭವನಮಾಗಿರ್ಪುದುಮೊಂದು 
ದಿವಸಮಾ ವಸಂತವಾಸವೆಂಬ ಭವನದ ಮನೋಹರಳೆ ಮನಮೆಳ£ಆ?3 
ದುವರಿಯೆ (ಅರ್ಧನೇ. ೪-೮೪ ವ). ಎಬಕಿವಚೆಡಂಗ - ಎಳೆಯುವುದರಲ್ಲಿ 
ಬೆಡಗನ್ನು ಉಳ್ಳವನು; ಒಂದು ಬಿರುದು: ಇದೇಂ ಕಡುಜಾಣೆನ 
ಬದಿಕಯ್ವರಮಡರ್ದ್ನಪುಳೆನೆ ಬಿದ್ದ ಮೆಟ್‌ರುಮೆಟ್‌ವಬೆ£ಡೆಡಂಗಂ... 
ಪೊಗಲಕಿಸಲ್ರಕ್ಕ ಪೆಜವು ದುಷ್ಯರದೆಟಕಿಪಂಗಳನಶ್ರಮದಿನೆಟ್‌ ಯೊಳ್‌ 
ಜಗದೊಳೆಟಕೆವಬೆ£ ಡೆ] ಡಂಗನೊರ್ವ್ವನೆ ಬಲ್ಲ (ಎಕ. 11, ೧೩೩-೧೧೦; 
987). 

[ದೇ.॥ ತಮಿ. ಇಟು; ಮಲ. ಇಟು, ಇಟ್‌ ; ತುಳು. ಇಗ್ಗು; ಕೊಡ. 
ಈಳ್‌ ; ತೆಲು. ಈಡುಚು, ಈಡು ; ಗೊಂಡಿ. ಈಸಾನಾ; ಕುಇ. 
ಡ್ರಿಪ; ಕುರುಖ್‌. ಈಚ್ನಾ; ಮಲೊ. ಇಚೆ; ಬ್ರಾಹೂಈ. ರೊಸಿಂಗ್‌] 


ಎಕ್ಕೆ, ಎಳ್ಳೆ (ನಾ). ನೂಲಿನ ಎಳೆ; ದಾರ; ಸೂತ್ರ: “ಎಟ್‌ - 


ಆಕ್ರಮಣಾಕರ್ನಣೇ, ತಂತುಮಾತ್ರೇ ಚ (ದಾರದೆಳೆ), ಭೂವಾಡಕೇ 
ಕ್ಷಳಂ? (ಕಮಧಾ) ; “ಎಟ್‌ ಎ ನೂಲೆಟ್‌ ; ಬರೆಸೆಟಕೆವುದು (ಭೂಮ್ಮರ್ಥ 
ದೊಳ್‌ ಕುಳಂ)? (ಶಮದ. ಪರಿ. ೧). “ನೂತ ನೂಲೆಟಕೆಯಲ್ಲಿ ನಿಚಯಂ 
ಗಳಲ್ಲಿ ತಂತುವದು” (ಮ ಂಗರಾ. ೧೫೪-೬೬); ಸೊಗಯಿಪ್ಪೊಳ್ಳೊಡೆ 
ನೋಯೆ ಸೂತ್ರದೆಆಕಿವೋಲ್‌' ನೀ ಳಿ ದ ಬಾರಂತೆ ತೋರ್ಪಗಿಯಂ 
ಪುಣ್ಮಯಮಾಗಿ ಮಾಡಿ ಬಿದಿ ಮುಂ ಜಂಘಾಪ್ರಮಾಣಕ್ಕೆ ನೂಲ್ಡೆಗೆ 
ದಂತಿರ್ಪ ನಖವ್ರಣಾವಳಿಗಳಂ ನಲ್ಲಂಗೆ ಕಣ್ಣೆತ್ತುತುಂ ನಗುಶುಂ ಸಾರ್ದು 
ಸವಂಗಮಂ ಕಳೆಯಿಸುತ್ತಿರ್ಪಾಕೆ ಕಣ್ಣೊಸ್ಪಿದಳ್‌' (ಕಾವ್ಯಾವ. ೮೧೧). 
ಎಳ್ಳೆ : ಕೊರಳಲ್ಲಿಯ ಬೆಳ್ಳಿ ಎಳೆಯಲ್ಲಿದ್ದ "ಪಿನ್ನ'ನ್ನು ಹಾಕಿ "ಫಿಟ್‌' 
ಮಾಡಿದಳು ( ಹೊಸಕ್ತಿ. ೪೭) ; ಅವಸರವಸರವಾಗಿ ಮಾತಿನ ಎಳೆಯನ್ನು 
ಮುಂದುವರಿಸಿದಳು (ಪುನರು. ೪೮); ಹೊನ್ನಪ್ಪನಿಗೆ, ಈಗ ಇದೊಂದು 
ಎಳೆ ಸಿಕ್ಕಂತಾಯಿತು (ಪ್ರಣಸ. ೧೦). ` 
[ದೇ. 8 ತಮಿ. ಇಟ; ಮಲ. ಇಲಿ; ಕುವಿ. ಇಸ) 


ಎಬಿಸಿ (ನಾ). ಎಳೆದ ಗುರುತು; ಜಾಡು; ಗೆರೆ: ತಾನ್‌ ಬೆಟ್ಟತ್ತಾಗಿರ್ದತ್ತು 


ಬಜನೆಲನ್‌. ಬಿರಿಕಿಲ್ಲ, ತೇರ್‌" ಗಾಲಿ ಎಟಕೆಯಿಲ್ಲ (ಅಂತಿಗೊ. ೧೨-೨೩೨). 
[ಆ ಎಜಿ), 


ಎಟಿಿಕುಳಿ, ಎಳಕುಳಿ, ಎಳೆಕುಳಿ, ಎಬಕುಳಿ (ನಾ). ಎಳೆಯುವಿಕೆ ; 


ಆಕರ್ಷಣೆ; ಸೆಳೆತ; "ಎಟಕಿಕುಳಿಗೊಳ್‌' ಪರಾ. ಎಳಕುಳಿ : 
"ಎಳಕುಳಿಗೊಳ್‌' ಪರಾ. ಎಳೆಕುಳಿ : "ಎಳೆಕುಳಿಗೊಳ್‌' ಪರಾ. 
ಎಟಿಕುಳಿ : "ಎಟಕುಳಿಗೊಳ್‌' ಪರಾ. [ಎಟ್‌ *- ಕುಳಿ?) 


ಎಲ್‌್‌ಕುಳಿಗೊಳ್‌, ಎಳಕುಳಿಗೊಳ್ಳ್‌, ಎಳೆಕುಳಿಗೊಳ್‌, ಎಟಕುಳಿ 


ಗೊಳ್‌ (ಕ್ರಿ). ಆಕರ್ಷಿಸು; ಸೆಳೆ: 'ಅತ್ಮಾನಂದಮೊದವಲ್ಕೆ ಪರಿಜನ 
ಮೆಂಡೆಟಕ್‌ಕುಳಿಗೊಳ್ತ ಸೈಪು ಸಮನಿಸಿದಪುದೋ (ಕಾದಂಪೂ. ೩೫೩); 
ತಳವೆಳಗಾದಂ. ವನಿತಾತಿಳಕದ ಪೆಜ್‌ನೊಸಲ ರೋಚನಾ ತಿಲಕದ 
ಚೆಲ್ಟೈಟಕಿಕುಳಿ[ಪಾ ಠಾ ಂ. ಎಟಕುಳಿ]ಗೊಳೆ ಸಮ್ಮೋಹನತಿಳಕದವೋಲ್‌ 
ಮನಮನವನಿಪಾಲಕತಿಲಕಂ (ಸಂಂಯೊ. ೫-೬೧). ಎಳೆಕುಳಿಗೊಳ್‌ : 
ತುಳುನಾಡು ನೊಳಂಬವಾಡಿ ಗಂಗಮಹೀಮಣ್ಣಳಮಂ ಬನವಸಿಯೆಂಬಿವ 
ನೆಳಕುಳಿಗೊಣ್ಣಂ ಜಿತಾರಿ ವಿಷ್ಣುನೃಪಾಳಂ (ಸೌಇಇ. 120-1, ೧0೮-೭೪ ; 
1107) ; ಪ್ರಸೂನಕುಲಮನಂಡಲೆದು ಬಂಡುಂಬಲ್ಲಿ ಬಾಯ 
ಕುಟುಕನೆಳಕುಳಿಗೊಂಡು (ಗಿರಿಕ. ೨-೭೧ ವ); ನೋಳ್ಪ ವರ ಮನ 
ವನೆಳಕುಳಗೊಳುತ್ತೊಂದು ಬನವೆಸೆದಿರ್ದುದು (ಸಿದ್ಧೇಘು. ೯-೭) 


ಎಟಕಿಕೇಸಿ 


ಎಳೆಕುಳಿಗೊಳ್‌ : ಪತಿಭಕ್ತಿಯಿಂದ ರಾಯನೆದೆಯನೆಳೆ [ಪಾಠಾಂ. ಎಳ] 
ಕುಳಿಗೊಳುತಾ ಹರಿಣಾಯತೇ ಕ್ಷಣೆಯೊಪ್ಪಿದಳು (ಕುರಾಸಾಂ. ೫-೨೯). 
ಎಟಕುಳಿಗೊಳ್‌ : “ಎಲಕುಳಿಗೊಂಡುದು ತಾನೀಟ್ಕುಳಿಗೊಂಡುದು 
ಕವರ್ದುದೀಟ್ಲುದೆನೆ . . . ಸೆಳೆದುಕೊಂಡರ್ಥಮದು (ಕವಿಕಂ. ೧೯೭) ; 
ಬೇಡಿದ ಕಾಡೊಳೆ ಮಟ್‌್‌ಗೊಂಡುದೆಟಕುಳಿಗೊಳ್ಳಂಗೆರಂಗೊಟ್ಟಿಂತಾಯ್ತು 
(ಅರ್ಥನೇ. ೬-೭೧ ವ); ಚೆಲ್ವಿಡಿದು ಜಡಿವ ಪಡಿಯಜರ ಕಳಕಳಮನೆಟ 

ಕುಳಿಗೊಂಡು (ಅನಂಪು. ೩-೯೫ ವ). ಗಎಲಕಿಕುಳಿ- ಕೊಳ್‌] 

ಎಕಕೇಸಿ (ನಾ). ಒಬ್ಬಾತನ ಹೆಸರು: ಶ್ರೀ ಆದೆ ಪ ಮುದ್ದಪ್ಪರಾ 
ಮಗನ ಎಟಕಿಕೇಸಿಗಳಾ ಪೆಣ್ಣರೆ ಮದಕ್ಕೆ ಗೌತಮೇಶ್ವರಕೆ ಕೊಟ್ಟಿದು 
(ಎಕ. ೪೫, ಶಿಕಾರಿ. ೪೫-೨೧; 8901). (2) 

ಎಟಕಿತರ್‌, ಎಳತರ್‌, ಎಳೆತರ್‌ (ಕ್ರಿ). ಎಳೆದುಕೊಂಡು ಬರು; 
ಸೆಳೆದು ತಾ: ದಿಟದಿಂ ಮುದ್ದಾಡಿ ಮಾತಾಡಿ ಸಕ್ಕಜವೇನಿತ್ತಪರೆಂದು 
ತೊಟ್ಟಿ ಟ್‌ತರುತ್ತುಂ ನೋಡಿ (ರಸರ. ೧-೮೨). ಎಳೆತರ್‌ : ಪಾತಕಿಗ 
ಳೊಡಲೊಳಿಹ ಪರೆಮಾ ತ್ಮ ನಂ ತೆ ಯಮದೂತರೆಳತಂದಹಜಾಮಿಳನಂತೆ 
(ಜೈಮಿಭಾ. ೨೮-೩೧) ; ಇ ಲ್ಲಿಗೇೇಕೆ ಎಳತಂದಿರಿ? (ದೌಲತ್‌. ೨೯೧). 
ಎಳೆತರ್‌ : ಏಕೆನ್ನ ಈ ರಾಜ್ಮಕೆಳೆತಂದೆ ಹರಿಯೆ (ಪುರಂದ. ೩-೧೨೨-೧); 
ಎಳೆಹುಲ್ಲ ಸವಿದು ನೀರ್ಗುಡಿವ ತಾಪಸನನಂದಲರಂಬಿಗೆ ಗುಜ್‌ಮಾಡಿ 
ಎಳೆತಂದರಬಲೆಯರು (ಕಂನವಿ. ೯-೧೪೬). [ಎಟ್‌ + ತರ್‌] 

ಎ್‌ಪ (ನಾ). ಎಳೆಯುವಿಳೆ; ಸೆಳೆದುಕೊಳ್ಳುವುದು (?) : ಅಣುಗಿ 
ನೊಳೆ ರಾಜಚೂಡಾಮಣಿಮಾರ್ಗ್ಗೆಡೆ ಮಲ್ಲನೀಯೆ ಗೆಲ್ವೆಲೆಪದ ಬಿನ್ನಣ 
(ಎಕ. 11, ೧೩೪-೫೮ ; 982); ಪೊಗಟ]ಸಲ್ಪಕ್ಕ ಪೆಜವು ದುಪ್ಯರಡೆಟಕಿಸಂಗ 
ಳನಶ್ರಮದಿನೆಟಕಿ£ ಳೆ3ಯೊಳ್‌ ಜಗದೊಳೆಟಕಿವಬೆಡಂಗನೊರ್ವ್ವನೆ ಬಲ್ಲ 
(ಎಕ. 11, ೧೬೩-೧೧೪ ; 987). [ಎಟ್‌ + -ಪ್ಯ) 

ಎಲ್‌ಯಿಸು, ಎಳೆಯಿಸು (ಕ್ರಿ). ಎಳೆಯುವಂತೆ ಮಾಡು ; ಸೆಳೆ 
ಯಿಸು: ಅತನನಟ್ಟ ಕಳೆಯಿಮೆಂದಟ್ಟದನೆಂದು ಪೇಟ್ಮು ಪಡಿಯಜನಿಂದ 
ಮೆಟ್‌ಯಿಸಿ ಪೆಡತಲೆಯಂ ಪಿಡಿದು ನೂಂಕುತ್ತ (ವಡ್ಡಾರಾ. ೧೮೬-೨). 
ಎಳೆಯಿಸು : ಗಾಡಿಯನ್ನು ಎತ್ತುಗಳಿಂದ ಎಳೆಯಿಸುತ್ತಾರೆ (ರೂಢಿ). 

[ಎಟಕಿ, + -ಇಸ್ಕು] 

ಎಲ್‌ಸು, ಎಳಸ್ಕು, ಎಳೆ ಸು (ಕ್ರಿ). - ಎಟಕೆಯಿಸು : ಪಾದರಿಗನಿವಂ 
ಕಪ್ಪನೆಂದು ಕುಟಿಯಂ ಕೊಲ್ವಂತಿರೆ ಕೊಂದು ಪೊಲೆಯರಿಂ ಚೆಚ್ಚರಮೆಟಕೆ 
ಸುವರಟ್ಟ ದೂಣುವರ್ಪೆರ್ವಡಿಯೊಳ್‌(ಧರ್ಮಾಮೃ. ೬-೧೪೨). ಎಳಸ್ಕು: 
ಮಾರ್ಮಲೆತವಂದಿರ ಸಂದಿಸಂದಿಗೆ ಮುಳಿದು ಕಡಿಸುವೆನೆಳ (ಪಾಠಾಂ. ಳೆ) 
ಸುವೆನು ನಿಮಿಷದೊಳಧೋಗತಿಗೆ (ಬಸಪು. ೫೮-೬೬); ನಿರುತದಿಂ 
ದವರೆಸೆಳ ಹೂಟಮಂ ಕಟ್ಟಸಾ ಗಿರಿಯ ಸುತ್ತ 5ಯೆಳಸೆ (ಪಾಸೋಪು. 
೫-೧೮). ಎಳೆಸು : ರಾಗಿಯ ತೆನೆಯನ್ನು ಕಣಕ್ಕೆಳೆಸಬೇಕು (ರೂಢಿ). 

[ಆ ಎಲಕೆಯಿಸು] 

ಎಟ್ಕುಂಡೆ (ನಾ). ಒಂದು ಊರಿನ ಹೆಸರು : ದುಗ್ಮೊ ನೆಲ್ಮಲ್ಲಿ ಗಂಜ 
ವಾಗಿಲು ಸಜಮು ಎಟ್ಟುಣ್ಣೆ ಪರವೂರು ಕೊಡಲೆ ಇನಿತುಮಮ್‌ ಪೊಲ 
ಮೇರೆ ಸಹಿತಮಿತ್ತನ್‌ (ಎಕ. 12೭: ಬೆಂಗಳೂ. ೮೩-೧೪ ; 890). [2] 

ಎಯ್ಳುಪ್ಪೆ (ನಾಸ, ಒಂದು ಊರಿ ನ ಹೆಸರು: ಎಲ್ಕುಪ್ಪೆ (ಎಇ. 1, 
೩೫೦-೧೪ ; 900). [ಆ ಏಲ್‌ + ಕುಪ್ಪೆ] 

ಎಲಟಕ್ಕಿಗಾಡಿಗಾಲ (ನಾ). ಒಂದು ಪ್ರದೇಶದ ಹೆಸರು: ಅನ್ತೆ ಬನ್ನು 
ಎಟಕ್ರೈಗಾಡಿಗಾಲ ತೆಂ ಜಣ ಬೇಲಿಯಿಂ ಬಗದತಿಪುಣಿಯಿಂ (ಎಕ. ॥11, 
ನಂಜನ. ೧೩೯-೨೧ ; 9151). [ಎಲೈ * ಗಾಡಿ? + ಗಾಲ] 

ಎಲ್ಲತ್ತ "ಎಟ್ಕಟ್‌,' ಪರಾ. 

ಎಲ್ಲಿತ್ತು "ಎಟ್ಕೇ್ಸ್‌' ಪರಾ, 


೧೧೩.೬ 


10 


20 


45 


55. 


ಎಲ್ಲ ಆಕ್‌, 


ಎಲ್ಲಲ್‌,, ಎಚ್ಚರ, ಎಚ್ಚಲ್‌,, ಎಚ್ಚಲು,, ಎಲ್ಸಿ (ಕ್ರಿ). 


೧. ನಿದ್ರೆಯಿಂದ ಏಳು; ಜಾಗರಗೊಳ್ಳು ; ಎದ್ದೇಳು: ಎಬ್ದತ್ತ, 
' ಎಚ್ಚತ್ತ(ಭೂಶಕೃ); ಎಚ್ಬಿತ್ತು, ಎಚ್ಚತ್ತು, ಎಚ್ಚರ್ತು (ಭೂತನ್ಯೂ): 


ಮಂಗಳಪಾಕಕರವಂಗಳೊಳ್‌ ಭೋಂಕನೆಟ್ಟ ತ್ತ ೦ (ಪಂಪಭಾ. ೪-೧೧೦ವ); 
ಪಿರಿದುಂ ಪಯಣಂ ಬಂದು ಬಟಲ್ಲು ಕೋರೈಸಿ ನಿದ್ರೆಗೆಯ್ದವರ್‌ ತೊಟ್ಟಿನೆ 
ನಿದ್ರೆಯಿಂಡೆಲ್ಬತ್ತು (ಗದಾಯು. ೯-೩೨ ವ);'ನಿದ್ರೆಯಿನೆಟ್ಟಿತ್ತಾರಂ ಕಾಣದೆ 
(ದಶಕು. ೨-೯೬). ೨. ಜಾಗರೂಕತೆಯಿಂದಿರು ; ಎಚ್ಚರಿಕೆಯಿಂ 
ದಿರು: ಪರಿಜನ ಸಂಭ್ರಮಕೃತ ಹಿಮಕರಣದಿನೆಟ್ಟಲುತುಮಕಟಿದೇನಂ 
ನೆಗಟಕ್ಲಿ (ವರ್ಧಫ. ೯-೬೨). ೩. ರೋಗದಿಂದ ಅಥವಾ ಮೂರ್ಛೆ 
ಯಿಂದ ಚೇತರಿಸಿಕೊಳ್ಳು ; ಪ್ರಜ್ಞೆಯನ್ನು ಹೊಂದು: “ಎಟ್ಟತ್ತೆ 
ನೆಂದು ನಿದ್ರೆತಿಳಿದನುಂ ಕುತ್ತಮೋಸರಿಸಿದವನುಂ ಮಣವೆ ಪಿಂಗಿದವನು 
ಮಕ್ಕುಂ” (ಶಮದ. ನ.೩೩ ವೃತ್ತಿ); ಚೀತನೆ ಪುಟ್ಟಿ ಮೂರ್ಛೆ ತಿಳಿದೆಲಕ್ತಿಂ 
ತಾನುಮೆಂತಾನುಮೆಟ್ಟತ್ತಿರ್ದಂ (ಶಾಂತಿಪು. ೨-೨೫). ಎ ಚ್ಚ ರ್ಶು: 
೨. ನಾವುಯಾವಾಗಲೂ ಎಚ್ಚತ್ತು ವರ್ತಿಸಬೇಕು (ರೂಢಿ). ಎಚ್ಚ ಉಸ್‌: 
೧, ಮನೋಹರಿಯೆಂಬ ನಯನ ಮನೋಹರಿ ಬೆಳಗಾದಾಗಳೆಚ್ಚರ್ತು 
ನಿಜವಲ್ಲಭನಂ ಕಾಣದೆ ( ಸುಕುಮಾ. ೧೨-೧೮ ವ). ಷಿ. ಕಂದಿ ಕುಂದುತ್ತೆ 
ಕೂಡೆಚ್ಚರ್ತು ನಸುನಗುತೆ (ಪದ್ಮರಾ. ೭-೩೨). ಎಚ್ಚ : ೧. ಮೂಡು 
ವೆಳಗಾಯಿತೆಚ್ಚಜು ಮುದ್ದು ಗೊ €ಪಾಲಾ (ಗೀತಗೋ. ೬ ಪಲ್ಲವಿ). 
೩. ಮುನ್ನೆ ಮಜಲುಂದಿದನೆಚ್ಚಜುವಂತೆ ಪುಟ್ಟದಂ (ಆದಿ ಘು. ೨-೬೨). 
ಎಲ್ಲೀಕಿ : ೧. *ಎಟ್ಟಜು - ಜಾಗರಣೇ ನಿದ್ರಾಭಾವೇ * (ಶಮಧಾ). 

[ಎ ಏಜ್‌ + ಚಜ್ಯು. / ತಮಿ. ಎಚ್ಚರಿ; ಪರ್ಜಿ. .ಎಚಿಪ್‌ ; 
ಕುರುಖ್‌. ವಿಜ್ಞಾ, ಎರ್ಜ್ನಾ ; ಮಲ್ತೊ. ಎಡ್ರೆ] 

ಎಟ್ಟ ಯ್‌, ಎಚ್ಚರ, ಎಚ್ಚರ್ಕು, ಎಚ್ಚಲ್ಸ್‌, ಎಚ್ಚಟ್ಟು ಎಳ್ಳರು, 

ಎಳ್ವಆು (ನಾ). ನಿದ್ರೆಯಿಂದ ಏಳುವುದು; ಎಚ್ಚರಗೊಳ್ಳುವುದು; 
ಜಾಗೃತನಾಗಿರುವಿಕೆ : ದೊರದೊಳೆ, ಮೇಡ ಕೋಡಿನ ಮೇಲೆ, ಕುಳ್ಳಿ 
ರ್ದೆಮ್‌ ; ಎಟ್ಟಆಂರ್ದಾಳನಾಳ್‌' ಬಿಜುನುಡಿಗಳಿಂದ ತಿವಿದೆಖ್ಚಿಸುತೆ 
(ಅಂತಿಗೊ. ೧೯-೪೦೦). ಎಚ್ಚರ; ಮೈಮೇಲೆ ಸ್ವಲ್ಪ ಎಚ್ಚರ ಬಂತು 
(ಸ್ಕೂಲಮಿ. ೨೨೬). ಎಚ್ಚೆ ರ್ಕು : ಹೊಂದಿ ನಡೆವುದು ಕೇಳು ಯೆಚ್ಚರು 
(ಅಂಬಿಕಾ,೬-೪೯). ಎ ಸೇಲ್ಸ್‌:  ಜಾಗರಮವಕ್ಷ್ಮೈಯೆನಲೆಚ್ಚಆಕ್ಕುಂ” 
(ಮಂಗರಾ. ೧೩೪-೩೪) ; ಅವಧಾನಮೆಚ್ಚ [ಪಾಕಾಂ. ಚ್ರೈ]ಆಕೆಂದುಲಿವ 
ವಂದಿಸಂದೋಹದುಲಿಯನಾಲಿಸುತುಂ (ಶಬ್ದಾನು. ೯೧ ಪ್ರಯೋ). 
ಎಚ್ಚು: ಅವನ ಮಜವೆ ನಮ್ಮ ಬದುಕನನೆಚ್ಚು ಜವನಗರಿಯ 
ದಾರಿ ನಮಗೆ (ಕುರಾಸಾಂ. ೧೭-೧೫೭) ; ಎಚ್ಚು ಸಲ್ಲಟವಾಗಿರೆ ಕಣ್ಣೆಜಕಿ 
ದೆಚ್ಚತ್ತು ರತಿಯ ನಿಟ್ಟಿಸಿದ (ಮೋಹತ. ೧೦-೧೨). ಎಳ್ಳೆ ರು: ಆರ್ಗೆಳ್ವ 
ಕೆಂಬಂಗಿಯಿಲ್ಲಂ ಅವಂ ದೋಷಂಗಳೀಡಹಂ (ಸೌ ನಂದ. ೧೪-೩೮). 
ಎಳ್ಚೆ ಯು: ಧುರದೊಳ್‌ ತನ್ನಯ ವೀರರೊಳ್‌ ಪ್ರಜೆಗಳೊಳ್‌ ದಾಯಾದ 
ಕೊಳ್‌ ವಿದ್ವಾಂಸರೊಳ್‌ ಸ್ತ್ರೀಯರೊಳ್‌ ದೊರೆಗಳ್ಳಿಳ್ಟಜು ಬೇಕೆಲೈ 
(ಸೋಮೇಶ. ೫೭). 

ಎಚ್ಚರವಾಗು, ಎಚ್ಚರಾಗು ಎ ವಿದ್ದೆಯಿಂದ ಏಳು; ಜಾಗೃತ 
ನಾಗು: ಸ್ವಲ್ಪಹೊತ್ತು ಎಂದು ಅಡ್ಡವಾದ ಅವರಿಗೆ ಸೂರ್ಯನು ಪಡು 
ಗಡಲಿಗೆ ಸಮಾಪಿಸಿದಾಗಲೇ ಎಚ್ಚರೆವಾಗಿತ್ತು (ಕಂಬಹು. ೧೩) ; ಮಾಯಾ 
ದೇವಿಯು ಏನನ್ನೋ ಗುಯರ್‌ಗುಡುತ್ತ ವಹಿಯನ್ನು ಅವಲೋಕಿಸುತ್ತ 
ಕುಳಿತುಕೊಂಡಿರುವಳು. ಮತ್ತೆ ಎಚ್ಚರಾಗುವಳು (ತು ೦ ಗಭ. ೫೦). 
ಎಚ್ಚರವುಳ್ಳವನು = ಅಪ್ರಮಾದಿ: ಸಕಲ ಶಾಸ್ತ್ರಂಗಳ ತಿಳಿದವನಾಗಿ 
ನೋಸವಿಲ್ಲದೆ ಎಚ್ಚರವುಳ್ಳ ವನು ಚಿಕಿತ್ಸಕನೆನಿಸಿಕೊಂಬನು (ವೈದ್ಯಸಾ. 
3, ೨೭). [< ಎಟ ನ್‌) 


ಎಲ್ಲ ಉಕೆ ೧೧೩೭ ಎಲ್ತರೆ 


ಎಲ್ಲಅಕೆ, ಎಚ್ಚರಿಕೆ, ಎಚ್ಚ ಅಕೆ, ಎಳ್ವಆಃಕೆ (ನಾ). ಎಚ್ಚರದಿಂ |ಎಟ್ತಗೆ (ನಾ). ಒಂದು ಊರಿನ ಹೆಸರು (?): ಬರಡಕೆಆಕಿಯ 


ಮೂಡ ಕಜೆಗೋಡೆ ಬಳ್ಳವಗೆಜಕೆಯ ಮೂಡಣ ಕಡೆಗೋಡೆ ಎಲ್ಲಿ ಗದ 


ದಿರುವಿಕೆ; ಜಾಗರೂಕತೆ : ಇದೊಂದು ಪಗಲ್‌, ಆ ರುದ್ರನಾಗ್ರಹಂ 
ಬಡಿವುದು, ಎಟ್ಟಆಕೆ! ಎಂದನ್‌ (ಅಶ್ವತ್ಥಾ. ೩೦-೫೯೯). ಎಚ್ಚರಿಕೆ : 
ಈ ಮುನಿಕುಮಾರನು . .. ವಯೋಧರ್ಮದಲ್ಲಿ ಬಾಲಕನಾದರೂ 
ಎಚ್ಚರಿಕೆ ಜ್ಞಾನದಿಂದ ವೃದ್ಧನೆಂದು ನನ್ನ ಮನಸ್ಸಿನಲ್ಲಿ ತೋರುತ್ತಿದೆ 
(ಕೃವಾಆ. ೮೦) ; ಪಿತೂರಿ ನಡೆಸಿ ತನ್ನನ್ನು ಅಧಿಕಾರಭ್ರಷ್ಟನನ್ನಾಗಿ 
ಮಾಡದಿರುವಂತೆ ಬಹಳ ಎಚ್ಚರಿಕೆ ವಹಿಸಿದನು (ಕೃ ದೇವ. ೪); ಕಳ್ಳರಿ 
ದ್ಹಾರೆ ಎಚ್ಚರಿಕೆ (ರೂಢಿ). ಎಚ್ಚ ಉಕಿಕೆ: ಸತ್ಯಂಗಳೆಚ್ಚಲಿಕೆ ಶಂಕರನ 
ಸಭೆಯೊಳಗೆ (ತಿರುರ. ೩-೭) ; ಚಚ್ಚರದಿಂ ನಿದ್ರಿತ ನರನೆಚ್ಚಅಕಿಕೆಯನೆಯ್ದೆ 
. ಪಡೆದವೋಲಹಮಿಂದ್ರಂ (ಬಾಧಪು. ೫-೯೦) ; ತುರಗದ ವೈದ್ಮತತಿ 
ಯೆಚ್ಚಆಸಿಕೆಯಲ್ಲಿ ಸಂತೈಸಿದರು ವಾಜಿಗಳ ವೇದನೆಯ (ಕುವ್ಯಾ ಭೀ. 
೫-೩೯); ಎಡ್ವಜಕಿಕೆ ಎಚ್ಚಜಕಿಕೆ ಮನವೆ ಅಚ್ಯುತನ ಪಾದಾರವಿಂದದಲ್ಲಿ 
(ಪುರಂದ. ೧-೧೬೦ ಪಲ್ಲವಿ). ಎಳ್ಳ ಅಕಿಕೆ: ಶಂಭುವಿನೆಳ್ವಿಕೆಯೆಂಬ 
ಚಂದ್ರೋದಯಮಪ್ಪನ್ನಂ ಸೈರಿಸದೆ ಪರಿದು ಮುತ್ತುವ ಚಕೋರಿಗಳಂ 
ತೆಯುಂ (ಗಿರಿಕ. ೮-೪೨ ವ). 
ಎಚ್ಚರಿಕೆಕೊಡು - ಜಾಗರೂಕತೆ, ಜೋಪಾನ ಇತ್ಯಾದಿಗಳನ್ನು 
ತಿಳಿಸು: ಆಗಾಗ್ಗೆ ವೈದ್ಯ ಪರೀಕ್ಷೆ ಮಾಡಿಸಿಕೊಳ್ಳ ಬೇಕೆಂದೂ ಪೋಲೀಸಿ 
ನವರು ಅವಳಿಗೆ ಎಚ್ಚರಿಕೆಕೊಟ್ಟರು (ಪುನರು. ೧೧). 
[ವಿಟ್ಟಲ್‌ ಇ -ಇಕೆ. / ಶಮಿ. ಎಚ್ಚರಿಕ್ಕೈ, ಎಚ್ಚರಿಪ್ಪು ; ತುಳು. 
ಎಚ್ಚರಿಕೆ; ತೆಲು. ಎಚ್ಚರಿಕ] 
ಎಲ್ಹಿ ಜಕಿಸು, ಎಚ್ಚರಿಸು, ಎಚ್ಚ ಆಸು, ಎಳ್ಬರಿಸು, ಎಳ್ವಆಸು 
ಕ್ರಿ). ಎಚ್ಚರವಾಗುವಂತೆ ಮಾಡು; ಎಬ್ಬಿಸು; ಜಾಗೃತಗೊಳಿಸು: 
ಅತಿವಿಶದವಿಶಾಲೋರುಕ್ಷತದಿಂದೋಆಿದನಿತು ಜಡೆಯುಮಂ ನಾಂದಿ ಮನಃ 
ಕ್ಷತದೊಡನೆಟ್ಟಆಸಿದುದುತ್ಕಿತಮಾವಂದಸ್ರಮಿಶ್ರಗಂಧಂ ಮುನಿಯಂ 
(ಪಂಪಭಾ. ೧-೧೦೫) ; ಇಜಕಿಯೆಂ ಬಿಟ್ಟನನೆಂಬೀ ಬಿಣುಬಿಂದಂ ಬೀಸೆ 
ಗದೆಯ ಗಾಳಿಯ ಕೋಳೆಟ್ಟಆಂಸಿದುದು ಭೀಮನಂ (ಗದಾಯು. ೮-೩೨). 
ಎಚ್ಚರಿಸು : “ನೀವು ನಮ್ಮ ಮಾತಿನಲ್ಲಿ ಮೂಗುಹಾಕುವುದು ಬೇಡ” 
ಎಂದು ಸುಂದರಿ ಅವರಿಗೆ ಎಚ್ಚರಿಸಿದಳು (ಹಳ್ಳ ಹಾ. ೧೦೮) ; ಆದರೂ 
ತುಸು ಎಚ್ಚರದಿಂದಿರಬೇಕು”... ಎಂದೇನೋ ಎಚ್ಚರಿಸಿದ್ದರು 
(ಜೀವರಂ. ೮೫). ನಿಚ್ಚ ಜಂಿಸು; ಆ ರಾತ್ರಿಯೊಳ್ಕದನನಿಹ್ವಲತೆಯಿಂ_ 
ಮೂರ್ಚ್ಛೆವೋದೆನ್ನನೆಚ್ಚಜಕಸಲೆಂದು ನೊಸಲೊ ೪ ಕ್ಕಿ ದ ಮಂದವಪ್ಪ 
ಚಂದನದಣ್ಬಿನಿಂ (ಕಾದಂಪೂ. ೮೯೦) ; ಪರಿತಂದು ಕಣ್ಣೊಳಂ ಬಾಯೊಳಂ 
ನೀರಂ ತಳಿದೆಂತಕ್ಕೆ ಡ್ಚಆಃಸೆ ಎತ್ತುವರ ಕಯ್ಯ ಬಾಯೊಳೆ ಜೀವಂ ಹಿಡಿಯ 
ಬಾರದು (ನಂಬಿರ. ೬-೪೯). ಎ ಳ್ಚ ರಿಸು: ಮೊಳಗು! ಮೊಳಗು 
ದುಂದುಭಿಯೆ ! ನಿದ್ರೆ ಸಾಕಿನ್ನೇಳಿರೆಂದು ಎಳ್ಜರಿಸು (ವಿಸೀಗೀ. ೫೨-೨). 
ಎಳ್ಚ ಅಸು : ಹೋಮಸ್ಥಳದೊಳ್‌ ಭಾಸಿಪವೊಲಂತುಮಿಂತುಂ 
ಬೀಸುತ್ತೆ ಳ್ವಆಸಿ ಕುಡುವುದಾ ಶಿಖಿ ಶಿಖಿಯಂ (ಗಿರಿಕ. ೧-೬೬); ಮೂರ್ಛೆಗೆ 


ಸಲಲಾಯಿಂದೀವರಲೋಚನೆ ಸತ್ಯೃತಿಯಿಂದೆಳ್ಟಜಶಿಸಿದಳು ಸಕಕ | 


೨-೩೪). 


ಎಚರಿಂಚು, ಎಚ್ಚರಿಂಚು, ಎಚ್ಚರಿಕಿಂಚು] 

ಎಲ್ಹಿ "ಎಬ್ಬಆಕ್‌' ನೋ. 

ಎಲ್ಲ ಯುಗೆಡು (ಕ್ರಿ). ಎಚ್ಚರಿಕೆ ಇಲ್ಲದಂತಾಗು; ಮೂರ್ಛೆಹೋಗು : 
ಪಟದ ಪೆಣ್ಣಂ ನೋಡಿ ಸೋಲ್ತಂಗದೆಟ್ಬಣುಗೆಟ್ಟಿಂ ಗಡ ದೇವ ವಿಸ್ಮಯ 


ಪಳ್ಳದಂ ಕುಡಿದ ಕೂಡಲೆ (ಮೈ ಅ೦. ೧೯೧೯, ೧೦-೬೭; 900). 
"ಎತ್ತಕ' ಪರಾ. (>) 


3 | ಎಬ್ಟಿರ್‌, ಎಳ್ಕರ್‌, ಎಳ್ತೆರು, ಏಳ್ತೆರ್‌, ಏಟ್ಲರ್‌ (ಕ್ರಿ). ೧. ಎದ್ದು 


8 


0 


26 


33 


KS 
[ವಿಟ್ಟಲ್‌ + -ಇಸ್ಮು. / ತೆಳು. ಎಚ್ಚರಿಪು, ಎಚ್ಚರಿಸು; ತೆಲು. ls 


ವಿದೇನೆಂತಾಯ್ತದಂ ಬೇಗದಿಂದಜಯಲ್ಲೇಟ್ಟುದು (ಕುಸುಮಾ. ೯-೮೨). | 45 


[ಎಟ್ಟಲು (ಆ ಎಬ್ಬಿ) + ಕೆಡು)” 


ಬರು; ಸಮಾಪಕ್ಕೆ ಬರು; ಹತ್ತಿರಕ್ಕೆ ಬರು: *ಎಟ್ಹ ರ್‌ - ಸಮಾ 
ಪಾಗಮನೇ? (ಶಮಧಾ) ; ನೆರೆದು ಬಂದಪರವರ್‌ ಸಯಲೋಬಲಮೆಲ್ಲ 


' ಮೆಟ್ತರಲೆ ಕೊಂದಪನಿವಂದಿರನೀಗಳೆ (ಕವಿರಾ. ೧-೧೩೦) ; ಕಜ್ಜಂ ಫಟ್ಟ 


ದೊಡೆಮಗೆ ಬಲಕಿಯಟ್ಟಿದೀ ಪೊಲಕ್ತಿದಾವುದು ಮನೆವಾಲ್ತಿಗೆಚಂದೆ 
(ಪಂಪಭಾ. ೧೦-೫ ವ); ಆ ಬಾಲೆ ಲೀಲೆಯಿಂ ಮಾಲೆಯನಿಕೃಲೆಟ್ಟರೆ 
(ನೀಮಿಪು. ೧-೧೧೯ ವ); ಕಾಮಧೇನುವಂ ಮೆಚ್ಚಿ ಸೆನಲ್ಸಾನಂದಂ 
ಮಲ್ಲಣನೊಸೆದಾ ನಲ್ಲಳ್ವೆರಸಭವಭವನಕ್ಕೆಟ್ಟ್ಯಂದರ್‌ (ಉದ್ಭಟ. ೧೨-೬೨). 
೨. ದಂಡೆತ್ತಿಬರು; ಆಕ್ರಮಿಸು; ಮುತ್ತು: ಅಳ್ವ ಪ್ರಭುಮೇರು 
ಬೆಸಸೆ ಮವಿನ್ನಿ ಊಜುಳ್ಳಾಡುವಟ್ಟಯ ಸಮಸ್ತ ಬಲಮುಮೇಗೆಲ್ತರೆ 
(ಎಕ. ೫, ಶ್ರೀನಿವಾ. ೬-೭; 760) ; ನೊಟಮ್ಟನ ದಣ್ಣು ಫುಲಿನಾಡೊ 
ಮೇಗೆಲ್ಹರೆ (ಸಾಇಇ. 23-1, ೪-೫ ; 9ನೆಯ ಶತ). ಎಳ್ತರ್‌ : ೧. ಜನಂ 
ನಿಂದಲ್ಲಿಗೆಳ್ತಂದಳು (ಛಾವಚಿಂ. ೮-೨೫). ಎಳ್ತರು: ೧. ಅತ್ತಿತ್ತ ಚಲಿಸದ 
ಚಲಂ ನಡೆದು ಬರುತಿರ್ದ ಉತ್ತಮೋತ್ತಮ ಭಕ್ತಿಯುಕ್ತೆನೆಳ್ತರುತಿರ್ದ 
(ಬಸರ. ೩-೩೮); ಬಾಯ್ಗೆಂತು ಬಂತಂತೆ ಬಣ್ಣಿಸುತೆ ಚದುರರೆಯ್ತಕೆ 
ಪೆಂಡಿರೆಳ್ತಂದರು (ಉದ್ಭ ದೇ. ೫-೨೬). ಏಳ್ತೆರ್‌ : ೧. ರಾಮಚಂದ್ರ 
ನಾತನ ವಿನಯವಚನಮಂ ಮನದೆಗೊಂಡೇಳ್ತರುತ್ತಿರೆ (ಕು ಮುರಾ. 
೬-೫೬) ; ಉಟ್ಟಿ ಸೀರೆಗಳುರಿಯಲಕಟಾ ಕೆಟ್ಟಿ ವೆನುತೇಳ್ತಂದು (ಬಸಪು. 
೫೬-೩೯) ; ಸುರಗಿ ಪ್ರಸೂನಮಂ ಕೊಂಡು ಧೃತರಕ್ತಕರವೀರನೇಕ್ತಂದು 
(ಭಾವಚಿಂ. ೪-೧೭) ; ' ಸ್ಮರಭದ್ರ ಗಜಯೂಥದಂತೆ ವಿಳಾಸಿನೀ ಚರಣದ 
ನಿಗಳವೇಳ್ತರಲು (ಮೋಹತ. ೨೪-೩೮). ಏಲ್ಲಿರ್‌ : ೧. ಸುದತೀರತ್ನ 
ಮದೋರ್ವಳೇಟ್ಮರುತಮಿರ್ದಳ್‌ (ಕಾದಂಪೂ. ೫೧೫) ; ಧನಶ್ರೀವನಿತೆ 
ಮನಃಪ್ರಿಯಂ ಕೆಲಕ್ಟೇಟ್ಮರೆ ಧಾಶ್ರೀವಬ್ಲಭಂ (ಮಲ್ಲಿಪ. ೪-೧); ಪೊಟ್ಟು 
ದಖ್ಬದಪುದೆಂದು ದಿವಾಕರನಲ್ಲಿಗಾಗಳೇಟ್ಮ್ಯಂದೆವನೊಂದುಮಾಡಿ ನಜಕಿ 
ಸಲ್‌ (ಸಮಪ. ೨-೭೧) ; ಸಲೆ ಕಾಲಂಪಿಡಿದೇಟ್ಮೂರಲ್‌ (ಜಗವಿ. ೨-೫) 
[ಎಟ್‌ (ಆ ಏರ್‌) + ತರ್‌) 


ಎರೆ, ಎತ್ತರ, ಎರ್ತರ, ಎಳ್ಳರ, ಏಳರ, ಏಟ್ವಿರ (ನಾ). ಉನ್ನತಿ; 


ಅತಿಶಯ ; ಹೆಚ್ಚುಗೆ; ಏಳಿಗೆ; ಉದಯ : ಬೆಡಂಗಿನೊಳ್‌ ಪುದಿದು 
ದೆಟ್ಟಿ ರಮುದ್ಧತಚಂದ್ರಸಿಂಹದಾ (ಆದಿಪು. ೧೨-೫); ಕಳವಿಂ ಪೊಲ್ಲಮೆ ಪೆಅ 
ತೊಳವೆ ಪಾಪದೆಟ್ಹಿ ರಮಲ್ತೇ (ಧರ್ಮಾಮೃ. ೧೨-೨೩೪); ಕೀರ್ತಿಲಕ್ಷ್ಮಿ 
ಬಿಡುಗುಂ ಕಿಡುಗುಂ ಕಡುಪೆಂಸಿನೆಟ್ಹರಂ (ಪುಷ್ಪಪು. ೭-೬೮) ; ಎಲ್ಲರ 
ದಿಂದೀ ಪರಿ ಮನೆವಾಟಕ್ತಿಯವೊಲ್‌ ವಸುಧೆಯೆಲ್ಲಮಂ ಗೆಲ್ಲದೊಳೇ ಪೊಟ್ಟು 
ಫೊರೆಯುತ್ತುಂ (ಚಿಕವಿ, ೪-೩). ಎತ್ತೆರೆ: ಬೇಕು ಜೀವದುತ್ತರ ಜೀವನ 
ದೊಳು ಎತ್ತರ (ಸೂರ್ಯಪಾ. ೧೨-೧೧) ; ಅತ್ತಿತ್ತ ಕದಲದಿರು; ಚಿತ್ರವನು 
ಸ್ಥಿರಗೊಳಿಸು ಎತ್ತರದೊಳಿದೆ ತಾರೆ ಉತ್ತ ಮದಿ ನಡಿಸಲ್‌ (ಕಎಪು. ೨-೧೩) 
ಎರ್ತರ : ಶಾಸ್ತ್ರವಿಜ್ಞಾನದೊಂದೆರ್ತ್ತರವುಂ ತನ್ನಿಂದೆ ಲೋಕೋತ್ತಮ 
ಕೆನೆ (ಎಇ. ೫೪, ೩೫೨-೨೮; 1098). ಎಳ್ತೆ ರೆ: “ಎಳ್ತರಮೆನಲಧಿ 
ಕಾರ್ಥಂ೦? (ಕಶರ. ೧೧೮) ; ಭಂಡಾರಂ ಸೂಜಕಿವೋದುದು ರಾಜ್ಯದೆಳ್ತರಂ 
ಭಕ್ತರ್ಗೆ ಬಜಕಿದಾಯಿತ್ತು (ಬಸರ. ೮-೮೯); ಪಾರದೆ ಕೊಂಡ ಗಂಡ 
ಗುಣದೆಳ್ತರಮಂ ಪ್ರಿಪ ಮೆಚ್ಚಿಕೊಟ್ಟಿ (ಎಕ. 2೪1, ಚಿಕ್ಕನಾ, ೬೨-೩೧; 
1242) ; ತಳಿವ ಪೊಸಗಪ್ಪುರದೊಳ್ಳ್ಬುಡಿ ಪೊತ್ತಿದುದಾ ವಿರಹಾನಲನೊಳಗ 
ದಜಕಿಲ್ಲ ರಮಂ ತದ್ವನಿಕೆಯವಸ್ಥೆಯನೇನಂ ಬಣ್ಣಿಪೆನು (ಜಯಕಾ. ೪-೪೧), 
72 


ಎಲ್ತರಂ 


೧೧೩೮ 


ಎಟ್ಟತ್ತು 


ಏಳಕ್ತೆ ರೆ: ಸುರತಾಬ್ಮಿಯೊಳಾಳುತೇಳುತುಂ ಕಡೆನೊಡಲಿಲ್ಲದೇಳ್ತರದ | | ಎಲ್ಲು (ನಾ). ಮಂಚದ ನೇಯ್ಲೆಯ:-ನುಲಿ : “ಎಚ್ಚು ಎ, ಗೂಚಿ 


ಕಾಮಿಗಳಿರ್ದರನೂನ ಸಂಗದೊಳ್‌ (ಗಿರಿಕ ೪-೧೪೪); ಉತ್ತರಕೆ] 
ಉತ್ತರೊ ತ್ತರವಾಯ್ತು, ದಕ್ಷಿಣದ ಏಳ್ತರಕೆ ಎಡೆಯಾಯ್ತು | 
(ಉಯ್ಯಾಲೆ, ೨೬); ಕವಿ ತನ್ನ ಸೊಬಗಿನ ಏಳ್ತರವನ್ನು ಹೇಳಿಕೊಂಡಿ 
ದ್ಮಾನೆ (ತವ. ೧೨೨). ಏಟ್ರರೆ: ವದನ ವಿಕಾಸದಿಂ ಬರನಿನೇಟ್ಮರ 
ದಿಂದಮೆ ಕಾಯ ೯ಸಿದ್ಧಿಯಾದುದು (ಪಂರಾಮಾ, ೧೨-೧೬೨); 
ಇದೇನೆಂಬ ಸೊಬಗಿನೇಟ_ರವವನಾ (ಕಬ್ಬಿಕಾ. ೧೨) ; ಲೋಕಾಪವಾದ 
ದೊಂದೇಟ್ತರದ ಬಲ್ಮೆಯೇ (ರಾಮಾಶ್ಚ. ೪೫-೧೧). 
[ಎಟ್‌ (ಆ ಏಲ್‌) + ತರ] 

ಎಲ್ತಿರೆಂ "ಎಟ್ರ್ಯರವು' ನೋ. 

ಎಲ್ತರದಿಟ್ಟಿ (ನಾ). ಉನ್ನತವಾದ ದೃಷ್ಟಿ : ನರಗಟ್ಟು, ನೆರವಾನಿಸಂ 
ಬರವಟ್ಟಿ, ತೆಜವೊನ್‌, ಬಡನಡು, ನೊಳಗಾಡು, ಎಟ್ಲರದಿಟ್ಟಿ (ಶಬ್ದಾನು. 
೩೩೨ ವ್ಯಾಖ್ಯಾ). [ಎಬ್ಬರ *- ದಿಟ್ಟಿ] 

ಎಟ್ರಿರವು, ಎಟ್ಟಿರಂ, ಏಟ್ಲೂರವು (ನಾ). (ಎದ್ದು) ಬರುವುದು; 
ಹತ್ತಿರ ಬಂದು ಸೇರುವುದು; ಆಗಮನ: ಈಮದದಂತಿಯೆಟ_ರವು 
ಮಾತನ ಶೌರ್ಯ" ಮು ಮಾ ಮಹೋಗ್ರ ಸಂಗ್ರಾಮದೊಳೆನ್ನುಮಂ 
ಚಳಿಯಿಸಲ್‌: ಬಗೆದಪ್ಪುದು (ಸಂಪಭಾ. ೧೨-೮೪) ; ಆಜಿವೀರನಭಿಮನ್ಯು 
ಕುಮಾರನನೆಟ್ಹರವುಗಂಡಾಗಳ್‌ (ನೇಮಿಪ. ೧೨-೩೪ ವ); ಉತ್ತುಂಗ 
ಸೀಠಾಗ್ರದೊಳ್ಳುಳ್ಳಿ ರಿಸಿ ಬಲಿಯ ನಿಮ್ಮೊಂದೆಲ್ಹ ರಂ ನಮ್ಮಡೊಂದೆಟ_ರವು 
ಪೊಸತದೆಂದಿಂದಿತ್ತ ಚಿತ್ರೈಸಿ ಬಂದಿರ್‌ (ಅನಂಪು. ೧೩-೨೪). ಎಲ್ಬರಂ : 
“ಎಟ್ಲರೆಂ - ಬರುವಿಕೆ? (ಶಮದ. ನ. ೫೬ ಶೀಕೆ). ಏಲ್ರಿರವು: ಓರಂತೆ 
ವಸಂತದೇಟ್ರರವುಡೋಜುವವೋಲ್‌ ನನೆದೋಲದತ್ತು ವಾಸಂತಿ (ಜಗವಿ. 
೧೪-೨೧). [< ನಟ್‌ * ತರಂ ೬ - ಉ]' 

ಹ ಎಟ್ಟು, ಎತ್ತು, ಎರ್ತು, ಎಳ್ತು (ನಾ). ೧. ಬಸವ; ವೃಷಭ; | 
ಗೂಳಿ: “ಎಟ್ತು ಎ ಗೂಟ; ಹೊರಸಿನ ನೆಯ್ಗೆ; ಊಕೆಯ ನುಲಿ? ( ಕಮದ. 
ಸರಿ, ೧); ಕಿಯ್ಲಾ ನೇಶ್ವರದಾ ದೇವರು ಪರವರಿಯೆ ಭಕ್ತಮುಂ ಕವಿಲೆಯ 
ಪಾಲುಂ ಎಟ್ಟುಂ (ಎಕ. ೪1, ಕೊಪ್ಪ. ೩೭-೩; 675) ; ಬಂಡಮುಮೆಟ್ಟು 
ಗಳುಂ ಮೊದಲಾಗೆಲ್ಲಮಂ ಕಳ್ಳರ್‌ ಕೊಂಡುಪೋದರ್‌ (ವಡ್ಡಾರಾ. 
೭೬-೧೫) ; ಸೌಂತೆಯ ಬಳ್ಳಿಯೊಳೆಟ್ತು ಪೊಕ್ಕಂತೆ.(ಧಮಾ ೯ ಮೃ. 
೭-೯೫) ; ಸಾಯಿರ ಸಾಯಿರ ಲೆಕ್ಕದ ಹೇಜಾಟಿದಾನೆಗಳೊಟ್ಟೆ ಗಳೆಟ್ತುಗಳ 
(ಕಾಮಾಶ್ಚ, ೧೯-೧೯). ೨. (ಆಲಂ) ದಡ್ಡ; ಬುದ್ಧಿಯಿಲ್ಲದವನು: 
ಪದಮುಂ ಪ್ರಾಸಮುಮಂ ತಪ್ಪದೆ ಬಲ್ಲಂ ಬೇಜಕಿಹೋದ ಹೊಲನಂ ರಸ 
ಭಾವಡೊಳಜ್‌ ಯನವನನೆಲ್ತಿ ನ್ನದೆ ಮತ್ತೇನೆಂದು ಕರೆದೊಡೇಯಂದಪ್ಪಂ 
(ಅನಂಪ. ೧-೪೩). ಎತ್ತು: ೧. *ಉಕ್ಪಾ, ಅನಡ್ವಾನ್‌ .. 
ಶಾಕ್ವರಃ--ಈ ೧೧ ಯೆ (ಎ)ತ್ತು” (ಹ ಲಾ ಯು, ೪೪-೧೦೮) ; 4 ಯಷಭ 
ವಾ ಗೋಬಾಡಬೇ ಯಮೆನೆಯೆತ್ತೆನಿಕ್ಕುಂ ತ (ಮ ಂಗರಾ. ೫೩-೧); 
ಎತ್ತಿಂಗೆ ಪಿಣಿೆರೊಪ್ಪು ಗುಮಲ್ಲದೆ ಕೆಚ್ಚಲೊಪ್ಪದು (ಧರ್ಮಾಮೃ. ೬-೨೨೫); 
ಹೊಟಗಣಿಂ ಬಂದಿತ್ತು ಕತ್ತೆ ಕೋಣ ಭಂಡಿ (ಕ್ಷಣ. 21, ೨೧-೨೨ ; 1147); 
ಎಳ್ಳಿಲ್ಲದ ಗಾಣವನಾಡಿದ ಎತ್ತಿನಂತಾಯಿತ್ತೆನ್ನ ಭಕ್ತಿ (ಬಸವ. ೩೮೩) ; 
ಎಳಗಜುಂ ಎತ್ತಾಗದೇ ... ದೈವದೊಲ್ಮೆಯಿರಲ (ಸೋಮೇಶ. ೩೫) ; 
ಎತ್ತು ಏರಿಗೆಳೆದರೆ ಕೋಣ. ನೀರಿಗೆಳೆಯಿತು (ಗಾದೆ) ; ಎತ್ತಿನ ಮುಂದೆ 
*ೆಂಗಿನಕಾಯಿ ಒಡೆದ ಹಾಗೆ (ಗಾದೆ). ಎರ್ತು :.೧. "ಎರ್ತುಗಾಣ? 
ಪರಾ. ಎಳ್ತು : ೧, ಎಳ್ತಿರದೀದುದೆನುತ್ತೆ ಪೇಳ್ಗಿಆಕದೆ ಕಟ್ಟು ಕೊಟ್ಟಗೆ 

- ಯೊಳೆಂಬವೊಲ್‌ (ವೃಷವಿ. ೧೭-೩೧). 
[ದೇ. | ತಮಿ. ಮಲ. ಎರುದು; ಕೊಡ. ಏತ್ತೀ; ತೆಲು. ಎದ್ದು ; |45 
ಕೋಲಾ. ಎಡ್‌ ; ನಾಯ್ಕಿ. ಹೆಡ್ಡ್‌ ; ಕುರುಖ್‌. ಅಡ್ಟೋ]_ | 


5 


23 


ಹೊರೆಸಿನ ನೆಯ್ಲೆ ; ಊಕೆಯ ನುಲಿ” (ಶಮದ. ಪರಿ. ೧); “ಅನಡ್ವಾಹ 
ದೊಳ್‌ ಗೂಳಿಯಲ್ಲಿ ಹೊರಸಿನ ನೆಯ್ಸೆಯೂಕೆಯೊಳಮೆಟಕ್ಕೆನಿಸುಗುಂ ೫ 
(ಸಂಜೀವ. ೧೬). [?) 


5 |ಎಟ್ರ್ಯು (ನಾ). ಬರೆಹ; ಅಕ್ಷರ: ಮಾಣಿಗೆ ಬಸುಣ್ಣಿ ಪೇಸ ಚಲಭೂಷಣ 


ನೆಟ್ಟು (ಎಕ. ೩, ಶಿಡ್ಲಘ. ೧೨-೩ ; ಸು. 800) ; ಸಿರಿಗಾವುಣ್ಣನ ಎಟ್ಟು 
ಪುದಿದುದು (ಇಆ.211, ೨೧೯-೨೩;866). [ದೇ.॥ ತಮಿ. ಮಲ. ಎಟುತ್ತು] 
ಎಟ್ರುಗೊಲುಗಸಣಿ (ನಾ). ಒಬ್ಬಾತನ ಹೆಸರು: ವಿಷುಪದುಳ್‌ 
ಎಟ್ಟುಗೊಲುಗಸಣಿಯಾ ಇತ್ತೊಡು (ಇಆ. ೪21, ೨೮೫-೩ ; 706). 
[ಎಟ್ಟು? + ಗೊಲು? * ಗಸಣಿ?) ತ 
ಎಟ್ಟುವೊಜಂಗ (ನಾ). ಗೂಳಿಯಂತಹ ವಿಟ; ವೃಷಭ ಜಾತಿಯ 
ವಿಟ; ಮೆಯ್ದೆಸದಿಂ ಕೆಯ್ವೆಸದಿಂ ಬಾಯ್ವೆಸದಿಂ ಮಂತ್ರತಂತ್ರದಿಂದಂ 
ಸುಖಮಂ ಮೆಯ್ವಾಡೆ ವನಿತೆಗೆ ಪಡೆದಾ ಮೆಯ್ವೋಗಕ್ಕೆಳಸಿ, ಸೋಲ್ವನೆಟ್ತು 
ವೊಜಂಗಂ (ಕಾವ್ಯಾವ. ೬೭). [ಎಟ್ಟು, * ಬೊಜಂಗ] 
ಎಬ್ರೂಂಬು (ನಾ). ಏಳು ತೂಬುಗಳ ಒಂದು ಮಾನ, ಅಳತೆ: , 
ನಲ್ಲತ್ತೂ ರೊಡೆ ಒಗ್ಗ ಮನೆಬಳೆಗಮುಂ ಅಯ್ಲೂಮ್ಭುಮೇದ ಕಟನಿಯು 
ಎಟ್ರೂಮ್ಬು ಬಾಳೆ ತೊಟ್ಟ ಪಟ್ಟು ಬ್ರಹ್ಮದೇಯಂ ಕೊಟ್ಟೋದು (ಎಕ. 
20, ಕೋಲಾರ. ೨೩೧-೫ ;-800). [ಎಲ್‌ (ಆ. ಏಲ್‌) + ತೂಂಬು] 
ಎಲ್ಲಾಡು "ಎಟ್‌? ಪರಾ. 
A ಎಲಕ್ಕೆ "ಎರ್ದೆ' ನೋ. 
A ಎಲಕ್ಕಿಗಿಡು "ಎರ್ದೆಗೆಡು? ನೋ. 
ನಿಲ್ಪಿತ್ತು, ಎಪ್ಪತ್ತು, ಎರ್ಪತ್ತು, ಏಳ್ವತ್ತು, ವಿಟ್ಟತ್ತು (ನಾ). 
ಒಂದು ಸಂಖ್ಯೆ; ಏಳು ಹತ್ತುಗಳ ಮೊತ್ತ: ಈರೆಟ್ಟತ್ತಲುಳಂ 
ಒಳ್ಳೆಲ್ತನಂ ಕೆಯ್ವೊನ್‌ (ಇಆ. ೫1%, ೧೫-೧೪೫ ; 680) ; ಕಿಸುಕಾಡೆಟ್ಬ 
ತ್ರುಮಂ (ಸೌಇಇ. 2-1 ೪೧-೬ ; 969) ; ಆಗಳದ ನಿವೇಶನವು 
ಎಚ್ಚತ್ತು ಆ ದೇಗುಲದಿಂ (ಹೈಆಸಿ. ೭-೩೬; 1056). ಎಪ್ಪತ್ತು : 
ಶ್ರೀಮನ್ಮ ಹಾಮಂಡಳೇಶ್ವರಂ ಪೆರ್ಮ್ಮಾಡಿದೇವರಸರ್‌ ಕಿಸುಕಾಜೆಪ್ಪತ್ತುಂ 
* * 4 ರಾಜ್ಯಂಗೆಯುತ್ತಮಿರ್ದ್ಹ್ದು (ಸೌಇಇ. 20-11, ೧೧೯-೩೮ ; 948) ; 
ಮಿಸುಪ ಪದಿನೇಟು ಲಫಘಂರಸದಿನೆಪ್ಪತ್ನಾಲ್ಕು ಕುಸುಮಷಟ್ಟದಿಗಿಂತು 
(ಛಂದೋರಬು. ೫-೨೧ ಅಡಿಟ); ಏಳೇ ಮರುಳೋ ಎಪ್ಪತ್ತೇ 
ಮರುಳೋ (ಗಾದೆ). ಎರ್ಪತ್ತು : ಕೆಳವಾಡಿ [ಮೂ] ನೂಜುಂ ಬಾಗಡಗೆ 
ಎರ್ಪ್ಪತ್ತು ನರಯಂಗಲು ಪನ್ನೆರಡು . . . ರಾಜ್ಯಂಗೆಯುತ್ತಮಿರ್ದ್ಹು 
(ಸೌಇಇ. XI-ii, onr-ar ; 948); ಕಿಸುಕಾಡೆರ್ಪ್ರೃತ್ತೆಂ «೬ ಆಳುತ್ತ 
ಮಿರೆ (ಇಆ.3೭೪111, ೨೬೪-೨೮; 994); ಎರ್ಪ್ಪತ್ತೊಂದು ಚತುರ್ಯ್ಮುಗಂ 
ಬರಂ (ಎಇ. 2181, ೪೨-೧೫ ; 1112). ಏಳ್ವೆತ್ತು : ಏಳ್ವತ್ತೇರ್ಟ್ಸಾಸಿರದ 
ಪ್ರಭು ಪೃಥ್ವಿಸೆಟ್ಟಿ (ಎಇ. 7006, ೩೭-೧೨; 114). ಏಬ್ಬತ್ತು: 
ಏಟ್ಪಿತ್ತು, ಏಲ್ಯಿ ಡಲ್‌: (ಕಮದ. ೧೮೯ ಪ್ರಯೋ). 
ಎಳ್ಬದಿಂಬರ್‌, ಎಬ್ಬದಿಂಬರ್‌ - ಎಪ್ಪತ್ತು ಜ ನ, --ಮಂದಿ: 
ಎ ಳ್ಪ ದಿಂಬರು ಪ್ರಭುಗಳಆ ಯಲು (ಎಕ. ೪1, ಚಿಕ್ಕಮ. ೧೫-೧೨ ; 
1074) ; ಊರ ಎಟ್ಟಿದಿಂಬರು ಸಾಕ್ಷಿ (ಎಕ. 111, ನಂಜನ. ೧೯೯-೨೦ ; 
1897); ಮಾರೆಯನುಂ ಬೆಳ್ಳೆಜಕೆಯೊಡೆಯರುಂ ಮೊದಭಾಗೆ ಎಟ್ಟದಿ 
ಮ್ಬರುಂ... 
: ಬರುಂ ಮೂನೂರ್ಬ್ಬರುಂ (ಎಕ. ೪11, ಶಿಕಾರಿ. ೨೧೯-೧೪ ; 918). 
[ಎಟ್‌ (ಆ. ಏಳ) + ಪತ್ತು. / ತನಿ. ಮಲ. ಎಲುಪದು; 
ತುಳು. ಎಳ್ಬ, ಏಳ, ಎರ್ಪ ; ಕೊಡ. ಏಳುವದೀ ; ತೆಲು. ಡೆಬ್ಬದಿ, 
ಡೆಬ್ಬೈ, ಡಬ್ಬೈ] 


ಸಾಕ್ಷಿ (ಎಕ. ೫11, ಗುಬ್ಬಿ. ೬೧-೯೮ ; 812) ; ಎಲ್ಪಿದಿಂ 


ಎಲು 


೧೧೩೯ 


ವಿಟ್ಪಿದಿಂಬರ್‌ 


ಎಬ್ಬಿದಿಂಬರ್‌ "ಎಟ್ಟತ್ತು' ಪರಾ. 
ಎಟ್ಬುಣುಸೆ (ನಾ). ಒಂದು ಊರಿನ ಹೆಸರು: ಎಟ್ಟುಣುಸೆಯ ನಾಲ್ವ 


ಬಿಜುನುಡಿಗಳಿಂದೆ ತಿವಿದೆಲ್ಬೂ ಸುತೆ, ಕಟ್ಟಿಸಕಮನಸಡ್ಡೆ ಮಾಟಿ ವನ್‌ 
(ಅಂತಿಗೊ, ೨೦-೪೦೧). ೨. ಮೇಲಕ್ಕೆ ಎತ್ತು : “ಎಲಕ್ಟಿಸಿದನೆಂದು 


ದಿಮ್ಬರ್ಮ್ಮಹಾಜನಮುಂ (ಎಇ. ೪11, ೨೦೧-೭ ; 865). 
[ಎಲ್‌ (ಆ ಏಲ್‌) + ಪುಣುಸೆ) 

ಎಬ್ಬಿ ಟ್ಟು, ಎಬ್ಬಟ್ಟು, ಎರ್ಬಟ್ಟು, ಎರ್ವಟ್ಟು, ಎಳ್ಳಟ್ಟು (ಕ್ರಿ). ಎಬ್ಬಿಸಿ 
ಓಡಿಸು; ಬೆನ್ನಟ್ಟು ; ಹಿಂಬಾಲಿಸು : “ಎಟ್ಟಟ್ಟು (ಎಟ್ಟು * ಅಟ್ಟು) 
- ಅನುಧಾವನೇ ? (ಶಮಧಾ); *ಎಲ್ಚಟ್ಟೆಂದುಂ, ತೂಳೆಂದುಂ, ಅಜಕಿ 
ಯಟ್ಟುವುದೆಂದುಂ, ಬೆನ್ನಟ್ಟುವುದು? (ಕಶಸಾ. ೨೮-೫೮೮) ; ಬಟ್ಟಿ 
ಯೊಳ್‌ ಪೋಪ ಬರ್ಪ ಜನಂಗಳನ್ನೆಲ್ಚ(ಪಾಠಾಂ.. ರ್ಬ್ಬ]ಟ್ವ ಕೊಲುತ್ತ 
ಮಿಪುಣದಂ (ವಡ್ಡಾ ರಾ. ೧೫೬-೧೯) ; ಛಲದಿಂದರಸಂ ತಾಂ ಬೆನ್ನೊಳೆ 
ಪರಿಡೆಟ್ಪಟ್ಟ ನಿಡಿಯಲನುಗೆಯ್ವುದುಂ (ಕಾದಂಪೂ. ೬೨೨) ; ಅಂತವರ 


ನೆಆಿದುಕೊಂಡೋಯ್ದಾಗಳೊಂದು ಕಾಡಾನೆ ಕಂಡೆಬ್ಬಟ್ಟಿ (ಜೀವ ಸಂ. 


೯-೩೪ ವ); ದೋಷಾಸ್ಪದ ತಮಮುಮನೆಟ್ಛಟ್ಟಿ (ಚಿಕ ವಿ. ೧೧೬೫); 
ಎಟ್ಟಟ್ಟ ಪೆಣ್ನಳನ್‌ ಪೋಲ್ಲನ್‌ (ಅ ಶ್ವ ತ್ಯಾ. ೩-೧೫). ಎಬ್ಬಟ್ಟು ಣೆ 
'ಆರ್ಪಿನಿಂ ದುರಿತ ರಿಪುಕುಲವನೆಬ್ಬಟ್ಟುವಂ (ಸೇದಿರ. ದೇ. ೫೮-೧೧);:ಕನಲ್ಲ 
ಕೇಸರಿ ಗಂಧಸಿಂಧುರ ಘನಘಟಿಯನೆಬ್ಬಟ್ಟು ವಂದದಿನಿನಿಬರುಮನಂತಕನ 
ಬಾಣಸಕಿಲ್ಲಿ ಸಲಿಸುವೆನು (ಕುಮುರಾ-:೨-೪೭).; ಯಕ್ಷರಂ ಬಿಡದೆ 
ಪೊಯ್ದು ಎಬ್ಬಟ್ಟ ಲ್‌ (ಕೀಷರಾ. ೧೮೨-೨೨). ಎರ್ಬಟ್ಟು: 
ಮಾರ್ಬಲಮಂ ಸುರಸೈ ನಕ ಮೆರ್ಬ[ಪಾಠಾ. ಬೃ]ಟೃದುದಳ್ಳಿ ಬಳ್ಳಿ 
ಚೆಂಗೊಡುವಿನೆಗೆಂ (ಪ € ರಾಮಾ, ೧೦-೨೦೦). "ಎರ್ಬಟ್ಟಿಸು? ಪರಾ. 
ಎರ್ವಟ್ಟ್ರಿ: ಆದರಮನಾದಾಸೀನ್ಯಮೊಳ್ಬಂ ಕೃತಘ್ನತೆಯೆಂಬಂತಿರೆ 
ತಜ್ಜುಹೋತ್ಯರಮನೆರ್ವಟ್ಟಿತ್ತು ದೋಷೋತ್ಯರಂ (ಕಾದಂಉ. ೪೦೧) ; 
ಚಂಡಾಂಶು ಪ್ರತಿ ಭಾಸಿ ಪೊಯ್ಸಳನದಾರ್ದೆರ್ವ್ವೃಟ್ವಿದಂ ಗೋವೆಯಂ 


ಕೊಂಡಂ. (ಮುಂಬರಾ. x1, ೨೩೯-೧೧ ; 1060) ; ಬೆಂಕೊಳ್ವ ವೀರದರ |. 


ನೆರ್ವ್ವಟ್ಟ ಬಡಿವ ಬೀರದ ಘರಟ್ಟಿ `(ಎಕ." xvi, ತುಮಕೂ. ೧೧೦-೨೦ ; 
1168). ಎಳ್ಬಟ್ಟು : ಭಾಷೆಯಂ ಬಲ್‌ಗಂಟಕ್ಕುವನೆಂದು ತಾಯ ಹೊಸೆ 
ಬಿಟ್ಟಿಳ್ಟಟ್ಟಿ ಕೊಂಡಾಡುತಂತಿರುವಳ್‌ ತಾಂ ನೆಜಕೆ ಸೂಳೆಯ್ಸೆ (ಸೋಮೇಶ. 
೬೩); ಈತನನೆಳ್ಪಟ್ಟಿ ಸಕಲರಂ ರೆಕ್ಷಿಸುವೆಂ (ವಿಷ್ಣುಪು. ೫-೨-೮೧). 
[ಎಟ್ಟು * ಅಟ್ಟು] 

ಎಲ್ಟಿಸು, ಎಬ್ಬಿಸು, ಎರ್ವಿಸು, ಎಳ್ಳಿಸು (ಕ್ರಿ). ೧. ನಿದ್ರೆ 
ಯಿಂದ ಎಚ್ಚರಗೊಳಿಸು, --ಏಳಿ ಸು. “ಎಲ್ಟಿಸಿದನೆಂದು. ನಿದ್ರೆ 
“ತಿಳಿ ಯಿಖಿದನುಂ ಎತ್ತಿಕಳೆದನುಮಕ್ಕುಂ? (ಶಮದ. ನ. ೩೩ ವೃತ್ತಿ); 
ಎಬಕ್ಸಿಸಿ -ಬಿಸರುಹನಾಭನೊಳಿಂತುಸಿರ್ದರ್‌ (ಗೀತಗೊ. ೬-೧೬); 


25 


30 


ನಿದ್ರೆತಿಳಿಯಿಸಿದನುಂ ಎತ್ತಿಕಳೆದನುಮಕ್ಕುಂ” (ಶಮದ. ನ. ೩೩ ವೃತ್ತಿ). 
ಎಬ್ಬಿಸು: ೧. ಕೊಡೆವೊಯ್ದು ಮೆಲ್ಲನೆಬ್ಬಿಸೆ (ಬಸರ. ೯-೧೪೯) ; 
ಸತ್ತ ವರನೆಬ್ಬಿಸುವ ವಿದ್ಯೆ ( ಸಂಭಪ. ೫-೮೩). ೩. ಮೇಲಕ್ಕೆ ಏಳುವಂತೆ 
ಮಾಡು: ಯಾಕೋ ಬಂದು ನನ್ನನ್ನು ತಟ್ಟ ಎಬ್ಬಿಸಿದಂತಾಯಿತು 
(ಪ್ರತಾಪ. ೪೩); ಹಾಲು ಬತ್ತಕೆ ಕವಿವರಗಿಳಿಗಳ ಹಿಂಡ ಮೇಲಕೆಬ್ಬಿಸುವ 
ನಾರಿಯರ ಪೇಳಲಳವೆ (ಕಂನವಿ. ೫-೬೪). ೪. ಅಪಹರಿಸು; ಬತ್ತಿ 
ಹಾಕು; ಲಪಟಾಯಿಸು : ಪರರ ಬಂಗಾರ ಮೊದಲಾದ ದ್ರವ್ಯಂಗಳ 
ನೆಬ್ಬಿಸಿ ಹಂಗಿನವನಲ್ಲನಿವನೆಂಬೊ ತೆರದಿ (ವಿಸಾಸು. ೮೭-೧). ಎರ್ವಿಸು : 
೩. ಉರ್ವರೆಯ ಶಾಲಿಗಳ ಪಾಲ್ದೆನೆಗೆ ನಭದಿಂ ಮುಸುರ್ವ ಗಿಳಿವಿಂಡುಗಳ 
ನುಲಿಯಿಂದೆ ಪಾಮರಿಯರೆರ್ಪಿಸಿದೊಡಿರದೆ ಬಾಂದಳಕೆ . ಮಗುಳೇಳ್ವ 


x 


.ವೊಲ್‌' (ಜೈ ಮಿಭಾ. ೩-೫). ಎಳ್ಳಿಸು: ೩. ಪುಳಕಮನೆಳ್ಟಿಸುತ್ತೆ ಹರನಂ 


ಪರಿದಪ್ಪುತೆ ಸಂತಸಂಗಳಂ ಬಳೆಯಿಸುತುಂ (ಗಿರಿಕ.೧-೬); ದುಷ್ಟಾಹಿಯಂ 
ಲೀಲೆಯಿಂದೆಳ್ಳಿಸೆ ಸೌಖ್ಯಂ ಸಾರ್ವುದೆ (ಪಾಪ್ರಾಶ. ೬೨). 

[ಎಲ್ಬು + -ಇಸ್ಕು. / ತಮಿ. ಎಟುಫ್ಪು ; ಮಲ. ಖಲುಮ್ಬು ; 
ತುಳು. ಎರ್ಪು; ಕೊಡ. ಏಸ್ಟ್‌, ಏಪ್ಪಿ] 


ಎಬ್ಬು, ಎಬ್ಬು, ಎರ್ಬು, ಎರ್ವು (ಕ್ರಿ). ೧. ' ಮೇಲಕ್ಕೆ ಎಬ್ಬಿಸು: 


“ಎಟ್ಟು - ಉತ್ಸರ್ಪಣೇ.* (ಶಮಧಾ) | ತಂದೆಯ; ಮಖಲುಂದಿದಲ್ಲಿಗೆ 
ವೋಗಿ ಬರುಂಟ ಎಲಿ ಪೊಟ್ಟಳಿಗೆಯಂ ತಂದೆಗೆ ಕೊಟ್ಟಳ್‌ (ವಡ್ಡಾ ರಾ. 
೧೭-೨೪) ; ತಿರುಮಲರಾಜೇಂದ್ರನನತಿತರ ಕು ಶಲೋಪಾಯದಿಂದೆ 
ಗೆಲ್ಲೆಟ್ಸಿ ರಮಾವರ ರಂಗನಾಥ ಕೃಪೆಯಿಂ. (ದಿವ್ಯಡ. ೧-೭೨). ಎಬ್ಬು: 
ಫೊಗಿಸಿ ಪಾಳು ಬಾವಿಗಳೊಳು ತುಂಬಿವಿಂಡನೆಬ್ಬಿ ಬಿಡದೆ (ಸಾನಂಚ. 
೬-೯೩ ರ); ವಿರಹ' ದವಾನಳಂ . . . ವಿವಿಧ ಸಾಧ್ವಸಬುದ್ಧಿ. ಮೃಗಂ 
ಗಳಂ ಪೊದಲ್ಗುರಿಗಳಿನೆಚ್ಚಿ (ನಳ ಚ ೦. ೧೬೭); 'ಅವನ್ನು ಎಬ್ಬುತ್ತಾ 
ಪಾಕೋತಿಯ ಸವಾರಿಯು ಮನೆಗೆ ಹೊರಟತು (ಮರಮ. ೨೬) ; ಕಲ್ಲು 
ಚಪ್ಪಡಿಗಳನ್ನು ಎಬ್ಬುವ ಸಣ್ಣ ಬೆಟ್ಟಿ ವೊಂದು ದಾರಿಗರಿಗೆಬ್ಲ ಕಾಣಿಸುತ್ತದೆ 
(ಮಹಾಗ. ೧೯೧). ೨. ಅಟ್ಟು; ಓಡಿಸು: ಮುನಿದು ಫುರದಿಂಡೆಬ್ಬ 
ಲಾತಂ ಬಂದು (ಫಣಿಚ. ೩-೫೪). ಎರ್ಬು : ೧. ಸಾಲ್ವಿಡಿದು ಸೂಸುವ 
ಧವಳಚಾಮರಂಗಳಿಂದಂಚಿವಿಂಡ ನೆಬೀದಂತೆಯುಂ (ರಾಜಶೇ. 
೧೩-೭೭ ವ). ಎರು: ೧. "ಎರ್ವಿಸು' ಪರಾ. 

[ಡೇ ॥ ತಮಿ. ಎಟುಪ್ಪು, ಎಲುಪ್ಪಿ ; ಮಲ. 'ಎಟುಮ್ಬು ; ತುಳು. 
ಎರ್ಪು; ಕೊಡ. ಏಪ್ಟ್‌, ಏಪ್ಪಿ) 


ವಿ 


ಏಿ, (ನಾ). ಕನ್ನಡ ವರ್ಣಮಾಲೆಯ ಹನ್ನೆರಡನೆಯ ವರ್ಣ; 
PN ಎಎ, ಒ ಓ ಎಂಬೀ ಯುಗಳಾಕ್ಷರಂಗಳ್‌ (ಶಮದ. ಆ 


ವಿ ೪ ಪ್ರಶ್ನಾರ್ಥಕ ಸರ್ವನಾಮ "ಏನ್‌? ಎಂಬುದಕ್ಕೆ ಸಮಾಸ 
ದಲ್ಲಿ ಆದೇಶವಾಗಿ ಬರುವ ರೂಪ: ಜನಮೆ;್ಸಂ -ನೆರೆದಕ್ಕ ಟಣ್ಣರಿವ 
ರಿಂದೇವಂದರೇವೋದರೆಂಬಿನಂ (ಪಂಪಭಾ. ೩-೬೫) ; ನೆಗಟ್ಕ ಸುಮಿತ್ರ 
ನೆಂಬ ಪರದಂಗೆ ಮಗಳ್ವಸುಕಾಂತೆಯೆಂಬೊಳೇವೊಗಲ್ಟುದಶೇಷ ರೂಪ 
ವತಿ (ಸುಕುಮಾ. ೭-೮); ಏವೊಗಳ್ಳೆನವಗಾಹವಿರ್ದು ಸರೋವರದಿ 

` ನೊಂದಾನೆಯೆದ್ದುದು (ಸಾಳ್ವಭಾ. ೬-೧ಂ). [< ಏನ್‌] 

-ಏ್ಕಿ (ಪ್ರ). ಸಂಬೋಧನೆಯಲ್ಲಿ ಬರುವ ಪ್ರತ್ಯಯ : ತಳಿರೇ ತಾವರೆಯೇ 
ಮದಾಳಿಕುಲಮೇ ಕರ್ನೆಯ್ದಿಲೇ ಮತ್ತಳೋಕಿಳಮ್ಗೇ ಕಂಡಿರೆ ಪಲ್ಲವಾ 
ಧರೆಯಂ (ಪಂಕಾಮಾ. ೯-೧೧೮). 

ವ, (ಅ). ಸ್ಮರಣ, ಆಕ್ಷೇಪ, ವಿಶಂಕೆ, ಪ್ರಶ್ನೆಗಳನ್ನು ಸೂಚಿಸುವ 
ಒಂದು ನಿಪಾತಾವ್ಯಯ : ೬ಎ ಏ'ಒಓ ಎಂಬಿವು ಪದಾಂಶದೊಳಿರ್ದು 
ವಿಶಂಕ್ಕೆ,. ಪ್ರಶ್ನೆ; ಆಕ್ಷೇಪ- ಈಯರ್ಥಂಗಳೊಳ್‌ ವರ್ತಿಸುಗುಂ” 
(ಶಮದ. ೩೧೪ ವೃತ್ತಿ); ನಿನಗೀವುದನೇಂ ನುಡಿದನೆ ಏ ಆದು ಕೆಯ್ಮದು 
(ಕಾವ್ಯಾವ. ೪೯). 

-ಫ್ಯ (ಪ್ರ). ಅವಧಾರಣಾರ್ಥದಲ್ಲಿ ಬರುವ ಪ್ರತ್ಯಯ : ಚೆಲ್ವನಪ್ಪಿದೇ 

` ಕನಕ ಪದ್ಮಿನೀ ನಿಳಯಮೆನ್ನ ಲೀಲಾರಸಂ(ಅದಿಪು. ೪-೮). "-ವ್ಮ? 
ಪರಾ. 

ಏಂ "ಏಮ್‌' ನೋ. 

ಏಂಕು (ಕ್ರಿ). ಬಿಕ್ಕುಳಿಸಿಕೊಂಡು ಅಳು; ಉಮ್ಮಳಿಸಿ ಅಳು: “ನನ್ನ 
ಮಗಳು ಜಕಣಿಯಾದಳೆ... ? ಎಂದು ಗಿರಿಜ ಮಂಡಿಯ ಮೇಲೆ ತಲೆ 
ಯಿಟ್ಟು ಮತ್ತೆ ಏಂಕಿದಳು (ಬೇವಹೆಂ. ೮೭). 

ಏಂಕಿಪಿಂಕಿ ಅಳು - ಬಿಕ್ಕಿ ಬಿಕ್ಕಿ ಅಳು; ಉಮ್ಮಳಿಸಿ ಅಳು: 
ಗಿರಿಜ ಏಂಕಿ ಏಂಕಿ ಆಳುವುದಕ್ಕೆ ಆರಂಭಿಸಿದಳು (ದೇವಹೆಂ. ೮೩); 
ವೆಂಕಮ್ಮನಿಗೆ ಏನು ಕಂಡಿತೊ... ಏನನ್ನ ಎಣಿಸಿಕೊಂಡರೊ .. 
ಏಂಕಿ ಏಂಕಿ ಅಳುತ್ತಾ ಸೆರಗಿನಿಂದ ಮುಖ ಮುಚ್ಚಿಕೊಂಡರು (ಪದ್ಮಸ. 
೨೬೦). [ದೇ. 1 ತಮಿ. ಏಜ್ಞು; ಮಲ. ಏಜ್ಞು) 

ಏಂಡಿಗೆ (ನಾ). ರಹದಾರಿ: ಈ ಒಂದು ವೃತ್ತಿಗೆ ಸಲ್ಲುವ ಆ ಸಕಲ 
ಸಾಮಾನ್ಯವನ್ನು ಧ್ರುವ ಏಂಡಿಗೇ ಮೇಕೆ ರೂ (ಯು) ಢಿಸಿಕ್ಕೊಂಡು 
(ಹುಟ್ಟಹ. ೩). "ಧ್ರುವವಿಂಡಿಗೆ' ಪರಾ.  ಉಂಡಿಗೆ ಎಕಿಬುದರ 
ಇನ್ನೊಂದು ರೂಪ ಇರಬಹುದು. [2] 

ಏಕ್‌ದಂ "ಏಕದಂ' ನೋ. 

ವಿಕೆ (ನಾ). ೧. ಒಂದು: "ಏಕಮೊಂದರ ನಾಮಂ” (ವ್ಯವಹಾ. ೯-೧); 
ಏಕಮಂ, ಏಕದಿಂ (ಶಬ್ದಾನು. ೧೧ ಪ್ರಯೋ). ೨. ಅದ್ವಿತೀಯ; 
ಅಸಮಾನ; ಶ್ರೇಷ್ಠ; ಮುಖ್ಯ; ಪ್ರಧಾನ: ಶಾಂದೈಕವನ್ಯ ಕುಸುಮದ 


ಚಿತ್ರಪೂರ ಕೇಯೂರ ಕರ್ಣಪೂರದ ಭೂಷಣಂಗಳೊಳಂ ಸಟ್ಟಿ ಸಟ್ಟಾ 


. ವಳಿಯ ಗಂಡುಡಿಗೆಯೊಳಮೆಸೆದು ಪಸದನಂಗೆಯ್ದು (ಜಗನಿ ೪-೮೦ ವ); | 


0 


20 


25 


95 


ಏಕಂ ಕೂಟಸ್ಥಂ ನಿನ್ನಾಕಾರ ತ್ರಿತಯವಾದ ನಿಭುತೆ ಸಮಗ್ರಂ (ಜಗವಿ. || 


೪-೧೦೪). ೩. ಸಮಾನ. ೪. ಸಂಖ್ಯಾಗಣನೆಯಲ್ಲಿ ಒಂದನೆಯ 
ಸ್ಥಾನದ ಹೆಸರು; *ಏಕಂತು ಪ್ರಥಮಂ ಸ್ಥಾನಂ” (ವ್ಯವಹಾಃ]ಅ). 


ಏಕೆಗುಣೋಪಾಸಕ 


೫. ಒಂಟಿ; ಒಬ್ಬಂಟಿಗ; "ಏಕಾಂಗಿ' ಪರಾ. ೬. [ಸಂಗೀತ] 
ಸಪ್ತತಾಳಗಳಲ್ಲಿ ಒಂದು ಬಗೆ: ಬಳಿಕ ಧ್ರುವ ಮಟ್ಮರೂಪಕ ಜಂಪೆ 
ತ್ರಿಫುಟಿ ಅಟ್ಟಿ ಏಕವೆಂಬ ಸಪ್ತತಾಳಭೇದಂಗಳಂ (ವಿವೇಕ ೨೩೮), 
೭. [ವ್ಯಾಕ] ಒಂದೇ ವಸ್ತುವನ್ನು ಹೇಳುವುದು: ಏಕ ದ್ವಿತ್ವ 
ಬಹುತ್ವ ಮನೇಕ ದ್ವಿಬಹುತ್ವ ವಸ್ತುಗಳೊಳಾಚರಿಪರ್‌ ಸ್ವೀಕಾರ್ಯಂ ಕನ್ನಡ 
ದೊಳಗೇಕ ಬಹುತ್ವಂ ದ್ವಿವಚನಮುಚಿತದೆ ಬರ್ಕುಂ (ಶಮದ ೯೪). 
ಏಕಮಾಗು ಎ ಒಂದಾಗು: ತ್ರಿಭುವನೇಶ್ವರನಾಗಿಯಜಾರಿಯಾ 

ಗಿಯುಂ ಗಿರಿಜೆಯೊಳೇಕಮಾಗಿಯಣಕಿಯಲೈಯಶಕ್ಕಮೆನಿಪ್ಪ (ಉಮಾಶ, 
೩). ಏಕಮಾಡು - ಮುಟ್ಟು ಮೈಲಿಗೆ ಒಲಿದು ಮಾಡು: ದೇವರ 
ಪೂಜೆ ಆಗುವವರೆಗೆ ಏಕಮಾಡಬೇಡ (ರೂಢಿ). [ಸಂ.] 

ಏಳಳ (ಗು). ೧. ಒಂದೇ ಒಂದಾದ; ಒಂಟಿಯಾದ. ೨. ಸಮಾನ, 
ವಾದ. [ಸೆಂ.] 

ಏಕಕಣ (ನಾ). ಒಂದೇ ಒಂದು ಕಣ, ಅಣು. [ಏಕ ಕಣ್ಯ] 

ಏಕಕರ್ತೃಕ (ನಾ). [ವ್ಯಾಕ] ಒಂದೇ ಕರ್ತೃವನ್ನು ಉಳ್ಳುದು : 
ಧಾತುಗಳಿಗೆ ಕೆಲವು ಅಖ್ಯಾತ ಪ್ರತ್ಮಯಗಳು ಸೇರಿ ಪೂರ್ಣ ಕ್ರಿಯಾಪದ 
ಗಳಾಗುತ್ತವೆ ... ಇವುಗಳಲ್ಲಿ ಏಕಕರ್ತೃಕ, ಭಿನ್ನಕರ್ತ್ಯಕ ಎಂದು 
ಎರಡು ವಿಧಗಳಿವೆ. ಕಾದುತ್ತುಂ ಬಂದಂ ಎಂಬಲ್ಲಿ ಕಾದುವುದು ಬರು 
ವುದು ಎಂಬ ಎರಡು ಕ್ರಿಯೆಗಳೂ ಒಬ್ಬನಿಂದಲೇ ಉಂಟಾದುವು ಎಂದರೆ 
ಏಕಕರ್ತೃಕವಾದುವು (ಕೈಪಿಡಿ, ೪೯).. [ಏಕ + ಕರ್ತೃಳ]) 

ಏಕಕಾಲ (ನಾ). ಒಂದೇ ಸಮಯ, ಕಾಲ: ಅವರ ಬಗ್ಗೆ ಸಹಾನು 
ಭೂತಿಯೂ, ಅವರನ್ನಿಲ್ಲಿ `ತಂದಿಟ್ಟ ಜನರ ಬಗ್ಗೆ ಭಯಕಳವಳಗಳೂ ಏಕೆ 
ಕಾಲದಲ್ಲಿ ಮೂಡಿದುವು (ಪುನರು. ೨೩೪). [ಏಕ + ಕಾಲ್ಕ) 

ಏಕಕುಂಡಲ (ನಾ). ೧. ಒಂದೇ ಕುಂಡಲವನ್ನು ಉಳ್ಳವನು. 
೨. ಕುಬೇರ. ೩. ಬಲರಾಮ ೪. [ಜೈನ] ಶ್ರೀರಾಮ : ಎಣಗುವು 
ದೂರ್ಧ್ವಜ್ವಲನಮೆ ತೆಅನೆನಿಸಿದ ದೀಪವರ್ತಿ ನಿಧಿಗಾ ನಿಧಿಯಂ ತೊಣಕಿದಂ 
ದಲೆಂದೊಡಾರ್ಪಿನ ತ ಆಅ ಸಲವ ೦ ಕಂಡನೇಕಕುಂಡಲನೆ ವಲಂ 
(ಪಂರಾಮಾ, ೬-೧೩೫). ೫. ಒಂದು ಪಟ್ಟಣದ ಹೆಸರು: “ಧನಾಧೀ 
ಶ್ವರಂ ಬಲನುಂ ಪಟ್ಟ ಇನೇಕಕುಂಡಲನೆನಿಕ್ಕು 0೫ (ನಾನಾರ, ೧೪೮), 

[ಏಕ + ಕುಂಡಲ) 

ಏಕಕೂಟ (ನಾ). ಒಂದುಗೊಡುವಿಕೆ; ಒಂದೇ ಕೂಟ: ಅವರಿವರು 

ಯೆನದಿನ್ನೆಲ್ಲರೊಂದೇ ಲಿಂಗಧಾರಿಗಳೇಕಕೂಟದಲಿ (ಬಿಜ್ಜಪು. ೯೭-೨೭). 
[ಏಕ * ಕೂಟ] 

ಏಕಕ್ರಿಯೆ (ನಾ). ೧. ಒಟ್ಟುಗೂಡಿಸುವುದು; ಒಂ ದು ಮಾಡು 
ವುದು: “ಒಟ್ಟು - ಏಕಕ್ರಿಯಾಯಾಂ* (ಶಮಧಾ). ೨, ಒಂದೇ 
ಕೆಲಸ. ೩. [ವ್ಯಾಕ] ಒಂದೇ ಒಂದು ಕ್ರಿಯಾಪದ: ಇಡುಕುಂ 
ಗಬ್ಬಂ ಮುಕ್ತಕಮೊಡಂಬಡಲ್‌ ನೆ ಗಟಕಿ ಪಲವುಮೇಕಕ್ರಿಯೆಯೊಳ್‌ 
ಪಡೆಗುಂ ಕುಳಕಾಖ್ಯೆಯಂ (ಕಾವ್ಯಾವ, ೯೫೧). 

[ಏಕ + ಕ್ರಿಯೆ] 

| ಏಕೆಗುಣೋಪಾಸಕ (ನಾ). [ದ್ವೈತ] “ಭಗವದ್ರೂಪವನ್ನು ಆತ್ಮತ್ವ 
ವೆಂಬ ಒಂದೇ ಗುಣದಿಂದ ಅಂದರೆ ಅಂತರ್ಯಾಮಿಯೆಂದು ಉಪಾಸನೆ 
ಮಾಡುವರು ಕೆಲವರು. ಇವರು ಏಕಗುಣೋಪಾಸಕರು? (ಹಂದಸಾ. 


೨೯೦). (ಏಕಗುಣ್ಳ * ಉಪಾಸಕ] 


ಏಕಗುರು ೧೧೪೧ ಏಕತಾನ 


ಏಕಗುರು (ನಾ). ೧. ಒಬ್ಬನೇ ಒಬ್ಬಗುರು. ೨. ಒಬ್ಬನೇ ಗುರುವಿನ] | ಏಕೆಚ್ಛ್ರಾಯ (ನಾ). ನೆರಳನ್ನು ಮಾತ್ರ ಹೊಂದಿರುವುದು; ಪೂರ್ತಿ 
ಬಳಿ ವ್ಯಾಸಂಗ ಮಾಡಿದವರು; ಸತೀರ್ಥ್ಯ; ಸಹಾಧ್ಯಾಯಿ : | | ಕತ್ತಲಾಗಿರುವುದು. (ಸಂ. (ಏಕ * ಛಾಯಾ + -)] 
“ಸತೀರ್ಥ್ಯಃ, ಏಕೆಗುರುಃ - ಒಂದು ಗುರುವಿನ ಬಳಿಯಲ್ಲಿ ಯಾವ] | ಬಕಛತ್ರ (ನಾ). - ಏಕಚ್ಛತ್ರ೨: ಆ ಭೇದವನಣ್‌ತಲ್ಲಿ ಅಭೇದ್ಯ 
ಉತ್ತಮ ವಿದೈೆಯನ್ನಾ ದರೂ ಓದಿ ಕಲಿತುಕೊಂಡವರೊಳಗೊಬ್ಬರಿ ಮೂರ್ತಿ ಏಕಛತ್ರಕ್ಕೆ ನೀನೇ ಅರಸು (ಮೋಳಿಮಾ. ೧೪೯-೫೩೯) ; ನಿಮ್ಮೇಕ 
ಗೆ.ಬ್ಬ': ಸತೀರ್ಥ್ಯರು, ತಮ್ಮೆಲ್ಲರಿಗೂ ಒಬ್ಬನೇ ಗುರುವಾಗಿವುಳ್ಳಿ ವರು? ಛತ್ರದೀ ನೆಳಲನೆಮಗೀಯೆಂದು ಬೇಡುವೆವೆ? (ಗೊಲ್ಗೊಥಾ. ೭-೧೬೮). 
(ಸಿದ್ಧಾಂತಿ, ೧೮೬). [ಏಕ + ಗುರ್ಕು) [< ಸಂ. ಎಕಚ್ಛತ್ರ] 

ಏಕಗ್ರಾಹಿ (ನಾ). ಒಂದನ್ನೇ ಹಿಡಿದಿರುವವನು; ಒಂದೇ ಷಟ್ಟು| | ವಿಕಜಾತಿ (ಗು). ೧. ಒಂದು ಬಾರಿ ಹುಟ್ಟಿದ. ೨. ಒಂದೇ ಜಾತಿಯ, 
ಹಿಡಿದವನು; ಹೆಟಿವಾದಿ: ಆಗಳಂಗರಾಜಂಗೆ ಶಲ್ಮಂ ಕಿನಿಸಿ ಮುಳಿಸಿ —ಬಗೆಯ. (ನಾ). ೩. ಶೂದ್ರ [ಏಕ + ಜಾತಿ] 
ನೊಳೆ ಕಣ್ಗಾಣದಿಂತಪ್ಪೇಕೆಗ್ರಾಹಿಗನೊಜಂಟಿಂಗಂ ರಥಮನೆಸಗೆನೆಂದು| | ಏಕಜೀವ (ನಾ). ೧. ಒಂದೇ ಜೀವ. ೨. ಸಮರಸವಾದುದು; 
ವರೂಥದಿಂದಿಟ!ದು ಪೋಗೆ (ಸಂಪಭಾ. ೧೨-೨೦೫ ವ); ಏಕಗ್ರಾಹಿ ಭಾವ |10, ಲ. ಅನ್ಯೋನ್ಯವಾದುದು ; ತಾನು ಏಕಜೀವರಾದ ತನ್ಮಯ ದಂಪತಿಗಳನ್ನು 
ಭೇದನಿಲ್ಲವಾಗಿ ಮನಃಪ್ರವೇಶಿಯಾ ಶರಣನು (ಬಸವ. ೭೬೫). ಕಂಡು ತನ್ನನ್ನೇ ಅವರಲ್ಲಿ ಆರೋಪಿಸಿ ಸುಖಸ್ವಪ್ನಗಳನ್ನು ಕಾಣುವಳು 

(ಆ ಸಂ. ಏಕಗ್ರಾಹಿನ್‌] (ಜಯಂತ. ೨೭೦). [ಏಕ * ಜೀವ) 

ಏಕಗ್ರೀವ (ನಾ). ಒಂದೇ ಕೊರಳು; ಏಕಕಂಠ (೪). [ಏಕ-ಗ್ರೀನ]| | ಏಕಜೋಯಿ (ನಾ). (?): *ತಾಣಾಂತರಮೆಂಜಿನಲದು ಠಾಣಯ 

ಏಕೆಚಕ್ರೆ (ನಾ). ೧. ಒಬ್ಬನೇ ರಾಜನಿಂದ ಆಳಲ್ಪಟ್ಟದ್ದು : ಸಂತ ವೇಕಜೋಯಿ (ಪಾಳಾಂ ಎಕ ಚೋ ಯಿ, ಎಕಜಾಯಿ, ಎಕಜೊಯಿ) 
ಮಿಂತಾದೆಸಕಂ ಕಯ್ಗಣೆ ತದ್ಭೂಸತಿಗಖಿಳಧರಾಚಕ್ರಮಾಯ್ಕ್ತೇಕಚಕ್ರಂ|15| ಚಪ್ಪೆಯಂ [ಪಾಕಾಂ. ಕಿ. ಚಾಂಪೆಯ]? (ಚತುನಿ. ೧೦೯). [1] 
(ಸುಕುಮಾ. ೯-೭೩). ೨. ಒಂದು ಪಟ್ಟಿಣದ ಹೆಸರು : ವಿಕಟ ಭುಜ ಏಕಟ (ನಾ). ಒಂದುಗೂಡುವಿಕೆ; ಒ ಟ್ಟಾಗುವಿ ಕೆ: ಕುಟಲದ 
ಬಲರೇಕಚಕ್ರದೊಳಕುಟಲರು ಭೂಸುರರರ ಕ್ಷಿಸಿ ಬಕನ ಮುಜಸಿದರು ಮಾಯೆಯ ಹರಿಸಿ ತಮಸ್ಸಿನ ಪಟಲಕೆ ಜ್ಞಾನದ ಜ್ಯೋತಿಯು ಬೆಳಗಿಸಿ 


(ಕುವ್ಯಾಆ. ೧೦ ಸೂಚನೆ). [ಏಕ + ಚಕ್ರ) ಪಟುಗೊಳಿಸುತ ಮದಮಾರುತರಂ ತಾನೇಕಟಿ ಮಾಡುತಲಿ (ಸುಸಾರ. 
ದಿಕಚಕ್ರವರ್ತಿ (ನಾ). ಸಮಸ್ತ ಭೂಮಿಗೂ ಒಬ್ಬನೇ ಆದ ಒಡೆಯ ೧೧0-೪): [ಆ ಸಂ. ಏಕತ್ರ) 
(+). [ಏಕ + ಚಕ್ರವರ್ತಿ] 20| ಏಕಬಾಕಿ (ನಾ). (ಉಕ). ಒಂದೇ ಸಮನಾದುದು: 


ಏಕಚಟ್ಟುಗ (ನಾ). [ಜೈನ] ಮಠದ ಒಂದು ಶಾಖೆಯ ಹೆಸರು (?) : 
ಕುಣ್ಣಕುನ್ಹಾನ್ವಯದ ಏಕಚಟ್ಟುಗದ ಭಟಾರರ ಶಿಸ್ಕರ್‌ ಶ್ರೀ ಸರ್ವನನ್ನಿ 
ಭಟಾರರ್‌ (ಕಇಳ. ೭೧-೩-೨; 861). [ಏಕ * ಚಟ್ಟುಗ] 

ಏಕಚರ (ಗು). ೧. ಒಂಟಿಯಾಗಿ ಸಂಚರಿಸುವ ಅಥವಾ ವಾಸಿಸುವ. 
೨. ಒಬ್ಬಾಗಿ ಹೋಗುವ; ಗುಂಪುಕೂಡಿ ಚಲಿಸುವ; ಸಂಘಜೀವಿ |;5 
ಯಾದ. ೩. ಭೂಮಿಯ ಮೇಲೆ ಮಾತ್ರ ವಾಸಿಸುವ (9). 


“,.. ಎಲ್ಲಾರ್ನೂ ಸಮನಂತ ಏಕಟಾಕಿಗೆ ಮಾಡಾಕ ಹ್ಯಾಂಗ ಪುರೋ 
ಸತತಿ... ನೀವ ಹೇಳೆರಿ” (ಬಾಬಲ. ೩೧). 

[4 ಮರಾ. ಏಕಟಾಕೀ - ಒಂದೇ ಆಕಾರದ, ಒಂದೇ ಸಮನಾದ) 
ಏಕಠಾಣ (ನಾ). ಒಂದೇ ಸ್ಥಾನ, ಜಾಗ: ಭಕ್ತಿಮುಖ ಗುರು 
ಮೂಲದಲಿ ಬಹುಶಕ್ತಿಯುಪವಾಸೇಕಶಾಣದಿ (ಬಿಜ್ಞಪು. ೧೮-೧೦). 

(ಏಕ + ಠಾಣ] 


[ಏಕ * ಚರ) ಏಕತ (ನಾ). ಏಕಾಂತ: “ಐಕತಮೆನಲ್ಕೇಕಾಂತ” (ಕರ್ಣಾನಿ. ೯೪); 

ಏಕಚಿತ್ತ (ನಾ). ಒಂದೇ ಮನಸ್ಸು; ಒಮ್ಮನ: ಕೇಳಿಮೇಕಚಿತ್ತದಿಂ ಕೋಕಕುಚೆ ನಾಂ ಬಂದೊಡೇನಂತೇಕತವೆ ನೀ ಹೋಗೆನುತ (ಬಸಪು. 
(ಜೀವಸಂ ೩೭-೨೧ ವ). (ಏಕ + ಚಿತ್ತ) ೫-೩೨), [< ಸಂ..ಏಕಾಂತ] 

ಏಕಟೈತ್ರ (ನಾ). ೧. ಒಂದೇ ಕೊಡೆ; ಒಂದು ಛತ್ರಿ. ೨. `ಬಬ್ಬನೇ |», ಏಕೆತಂತ್ರ (ನಾ). ಒಂದೇ ಆಳ್ವಿಕೆ; ಸರ್ವಾಧಿಕಾರ. "ಏಕತಂತ್ರಾಧಿ 
ಗಾನ ಆಳ್ವಿಕೆ. ಏಕಚ್ಛತ್ರದಿಂದ ರಾಜ್ಯಮನಾಳ್ವ ಸೌಭಾಗ್ಯವೆಂದು ಕಾರ? ಪರಾ. [ಏಕ * ತಂತ್ರ) 


(ವೀಕೈಷು. ೨-೬-೧೮). [ಏಕ + ಛತ್ರ;) 

ಏಕಚೃ್ಛತ್ರಚ್ಛಾಯೆ (ನಾ). ಒಂದೇ ಕೊಡೆಯ ನೆರಳು; ಒಬ್ಬನೇ 
ರಾಜನ ರಕ್ಷಣೆ. ಅಂತು ಭರತಂ ಭರತಮಂಡಳಮನೇಕಚ್ಛತ್ರಚ್ಛಾಯೆ 
ಯಿಂದ" ಪ್ರತಿಪಾಲಿಸುತ್ತಮಿರೆಯಿರೆ (ಆದಿಪ- ೧೫-೪ ನ) ; ಪನ್ನಿರ್ಚ್ಛಾಸಿರ |35 
ಮುಮನೇಕಚ್ಛತ್ರಚ್ಛಾಯೆಯಿನಾಳ್ಡು (ಎಕ. ೫11, ಸೊ ರ ಬ. ೪೬೫-೯; 
968). [ಏಕಚ್ಛತ್ರ * ಛಾಯೆ) 

ಏಕಚ್ಛಶ್ರಾಧಿಪಶಿ (ನಾ). ಸರ್ವಾಧಿಕಾರಿ; ಸಾಮ್ರಾಟ (8). 

[ಎಕಚ್ಛತ್ರ + ಅಧಿಪತಿ] 
ಏಕಚ್ಛತ್ರಾಧಿಪತ್ಯ (ನಾ). ಸರ್ವಾಧಿಕಾರಿತ್ರ; ಸಾಮ್ರಾಟನ 


ಏಕತಂತ್ರಸ್ವತಂತ್ರೆ (ನಾ). ಒಂದೇ ಆಳ್ವಿಕೆಯನ್ನು ನಡೆಸುವುದರಲ್ಲಿ 
ಸ್ವಾತಂತ್ರ್ಯವುಳ್ಳವನು; ಸರ್ವಾಧಿಕಾರಿ. [ಏಕತಂತ್ರ 4 ಸ್ವತಂತ್ರ] 

ಏಕತಂತ್ರಾಧಿಕಾರ (ನಾ). ಒಬ್ಬನದೇ ಅಧಿಕಾರ; ಸರ್ವಾಧಿಕಾರ: 
ಭಾಷಾಪ್ರಪಂಚದಲ್ಲಿ ಏಕತಂತ್ರಾಧಿಕಾರಕ್ಕೆ ಅವಕಾಶವಿಲ್ಲ (ಭಾಷಾಶಾ. 
೧೨೫). [ಏಕತಂತ್ರ + ಅಧಿಕಾ] 

ಏಕಶಾನ (ಗು). ೧. ಒಂದೇ"ವಸ್ತುವಿನ ಮೇಲೆ ಗಮನವಿಟ್ಟ. (ನಾ). 
೨. ಏಕಾಗ್ರಚಿತ್ರ; ಒಮ್ಮ ನಸ್ಸು: “ಏಕಾಯನಂ, ಏಕಾಗ್ರ, 
ಏಕತಾನಂ, ತದ್ಗತಂ-- ಈ ೪ ಒಂದೆಮನಂ” (ಹಲಾಯು. ೮೮-೩೮೦) ; 
ಆರುಹೆನಗೆ ನಿನ್ನ ಮನಮರಿತ ಹರುಷದೊಳರೆಯ, ನೆರಮೇಕತಾನಮಾಂ 


ಮ 


0 


ಪ್ರಭುತ್ವ (8). [ಏಕಚ್ಛತ್ರ * ಅಧಿಪತ್ಯ] ತೊರೆಯ ತೂಣಂ (ಗಿಳಿವಿಂ. ೯-೧೨೩). ೩, ಒಂದೇ ತಾನ --ಶ್ರುತಿ: 
ಏಕಚ್ಛಶ್ರಿ (ನಾ). ಒಬ್ಬನೇ ರಾಜ ಅಥವಾ ಒಡೆಯನಿಗೆ ಒಳಪಟ್ಟದ್ದು; ಎರಡು ಸ್ವರಗಳಿಗೂ ಆವರ್ತಸಂಖ್ಯೆ ಯಲ್ಲಿ ಭೇದವಿಲ್ಲದೆ ಇದ್ದು, ಕಂಪನ 
ಅಂಥ ಒಂದು ದೇಶ (ಕಿ). [4 ಸಂ. ಏಕಚ್ಛತ್ರಿನ್‌) ಗಳಿಲ್ಲದಿದ್ದರೆ ಅವೆರೆಡೂ ಏಕತಾನದಲ್ಲಿ (೮ಗi80n)ವೆ ಯೆಂದೂ ಅವುಗಳ 


ಏಳಚ್ಛಶ್ರೀಕೃತ (ಗು). ಒಂದೇ ಕೊಡೆಯ ಕೆಳಗೆ ತರಲ್ಪಟ್ಟ; ಒಂದೇ 
ಆಳ್ವಿಕೆಗೆ ಒಳ ಪಡಿಸಿದ: ಅಂತೇಕಚ್ಛತ್ರೀಕೃತ ಭಾರತವರ್ಷನುಂ |45 
(ತಂದ್ರಪು. ೭-೩೫ ವ. [ಸಂ.) 


ಶ್ರುತಿಯು ಸೇರಿದೆಯೆಂದೂ ಹೇಳುತ್ತೇವೆ. ಹೀಗೆ ಏಕತಾನದಲ್ಲಿರುವ 
ಸ್ವರಗಳು ಬಹು ಇಂಪಾಗಿ ಕೇಳುತ್ತವೆ (ಭೌತವಿ. ೧೨೬); ಕವಿಯ ಏಕತಾನ 
ಕವನದಂತೆ ನಾದಲೀನಾ (ನಾದಲೀ. ೮೪-೭). (ಏಕ ತಾನ್ಯ] 


ಆ 
ನಾ 


ಏಕತಾರ 


ಏಕತಾರ (ನಾ). ಒಂದೇ ತಂತಿಯುಳ್ಳ ಒಂದು ಬ ಗೆಯ ತಂತ್ರಿ 
ವಾದ್ಯ; ಕಿನ್ನರಿ; ದಂಡಿ: (ಕಿಸಂಗ್ಲಾ. 
[ಏಕ + ತಾರ] 
ಏಕತಾರಿ, ಏಕತಾರೆ, ಏಕದಾರಿ (ನಾ). - ಏಕತಾರ: ತಪಸ್ವಿಯು 
ಎದ್ದು ಶುಚಿರ್ಭೂತನಾಗಿ ಏಕತಾರಿಯನ್ನು ತೆಗೆದುಕೊಂಡು ಪರಮೇಶ್ವರನ | ಕಿ 
ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದನು (ಸುನಂದಿ. ೨೧); ಏಕಾಂತ 
ವಾಸದಲಿ ಏಕಾಕಿ ಜೀವಕ್ಕೆ ಏಕತಾರಿಯು ನದೊರೆಯಲೆನಿತು ಹರುಷ 
(ಭಾವಜೀ. ೧೮-೩೪೬). ಏಕತಾರೆ : ಭಕ್ತರ ಗುಂಪೊಂದು ಭಜನೆಯಲ್ಲಿ | 


೧೨೫). 


ಮಗ್ಗೆ ವಾಗಿತ್ತು. ಒಬ್ಬರು ಏಕತಾರೆಯನ್ನು ಹಿಡಿದಿದ್ದರು (ಸಮಜೀ.| 
೩೦೧). ಏಳದಾರಿ: ದಾಸಯ್ಯನ "ಏಕದಾರಿಯ ' 'ನಾದದ ಸೇವೆಯೂ | 1೦ 


ಸಲ್ಲುತ್ತದೆ (ಬನಸಿ. ೨೧೦). 
ಏಕತಾರೆ "ಏಕತಾರಿ' ನೋ. 
ಏಕಶಾಲ, ಏಕತಾಳ (ನಾ). ೧. ಸ್ವರಮೇಳ; ಸ್ವರಮೈೆತ್ರಿ. 

೨. [ಸಂಗೀತ] ಸಪ್ತ ತಾಳಗಳಲ್ಲಿ ಒಂದು. ಏಕೆತಾಳೆ: ೨. ಆದಿತಾಳ | 

ದಿಂದ ಧ್ರುವ, ಮಟ್ಟ, ರೂಪಕ, ರುಂಪೆ, ತ್ರಿವುಡೆ, ಅಷ್ಟ, ಏಕತಾಳಗಳು |15 

ಹುಟ್ಟಿದವು (ಯ ಕ್ಷಗಾ. ೨೩); ಏಕತಾಳ, ತ್ರಿವುಡೆ, ರೂಪಕ ಹೀಗೆ 

ಆರೆಂಟು ತಾಳಗಳನ್ನು ಈ ನರ್ತಕನು ಅನುಕರಿಸಬಹುದು (ಬಾಲಪ್ರ. 11, 

೯೮೦). *ಎಕ್ಕತಾಳ' ಪರಾ. [ಏಕ ತಾಲ] 
ಏಕೆತಾಲರಗಳೆ (ನಾ). [ಛಂದ] ಒಂದು ಜಾತಿಯ ಛಂದಸ್ಸು (8). 

[ಎಕತಾಲ + ರಗಳೆ] 20 
ಏಕತಾಳ "ಏಕತಾಲ' ನೋ. 
ಏಕತೆ (ನಾ). ೧. ಒಗ್ಗಟ್ಟು: ವ್ಯಕ್ತಿಗೌರವನನ್ನೂ, ರಾಷ್ಟ್ರದ ಏಕತೆ 

ಯನ್ನೂ... ವೃದ್ಧಿಗೊಳಿಸುವುದಕ್ಕಾಗಿ (ಭಾಧಾನ. ೧. 

೨. [ವ್ಯಾಕ] ಏಕವಚನ: ಏಕತೆಯೆ ತನಗೆ ಬಹುತೆಯನಾಕರಿಸದು 

ಜಾತಿ: ತಾಂ (ಶಮದ. ೧೩೮). [ಸಂ. ಏಕತಾ) 
ಏಕತ್ರ (ಅ). ಒಂದೇ ಜಾಗದಲ್ಲಿ, ಕಡೆಯಲ್ಲಿ: ಆಕಾಶಪಥ ನಾಲ 

ದೇಕವಸ್ತುವ ತಿಳಿದು ಸಾಕಾರವಳಿದು ನಿಜವಾದ ಎಕ್ಕಂಗೆ ಏಕತ್ರ 
ನೋಡ (ಸರ್ವಜ್ಞ. ೧೪೭). [ಸಂ.) 
ಏಕತ್ರಘರಾಣೆ (ನಾ). ಅನಿಭಕ್ತ ಕುಟುಂಬ; ಒಟ್ಟು ಕುಟುಂಬ. 
[ಏಕತ್ರ + ಘರಾಣಿ] 30 
ಏಕತ್ರಯ (ನಾ). ೧. ಒಂದೇ ಆಗಿರುವುದು. ೨. ಮೂರನ್ನೂ 
ಒಂದೇ ಎಂದು ಭಾವಿಸುವುದು: ಗುರುಲಿಂಗಜಂಗಮವ ಏಕತ್ರಯ 
ವಾಗಿ ಕಾಣಲಅ್‌ಯದಿದ್ದರೆ ಶುದ್ಧ ಸಿದ್ಧ ಪ್ರಸಿದ್ಧ ಒಡನೆ ನಗುತ್ತಿದಾನೆ 

(ಬಸವ. ೭೮೩). [ಬಕ 4 ತ್ರಯ] 
ಏಕತ್ವ (ನಾ). ೧. ಒಂದೇ ಒಂದಾಗಿರುವಿಕೆ: ನಿನಗೆ ಸ್ವಕೀಯರಪ್ಪ |35 

ಕಳತ್ರ ಪುತ್ರಾದಿಗಳುಮನ್ಶರೆಪ್ಪ ಪರಿವಾರಜನಮುಂ ಸಹಾಯರಲ್ಲಿಂದು 

ಬಗೆದು ತದ್ವಾ ಮೋಹಮಂ ಬಿಟ್ಟೀಕತ್ವಮಂ ಭಾವಿಸಲ್ವೇಟ್ಯುಂ(ಜೀವಸಂ. 
ಸಾಂಖ್ಯ ಪ್ರತಿಪಾದಿಸುವುದು ಪುರುಷನ ಆನೇಕತ್ವವನ್ನು, 
ಪ್ರಕೃತಿಯ: ಏಕತ್ವವನ್ನು (ಭಾರದ. ೧೧೩). ೨. ಹೋಲಿಕೆ; ಸಾಮ್ಯ. | 
೩. [ವ್ಯಾಕ] ಏಕವಚನ: ಭಾಷೆಯೊಳೇಕತ್ವಕೃವಿಶೇಸದಿನೇದಂತ | 40 
ಮಲ್ಲಿ ವರ್ತಿಸುಗುಮಿರಾಶ್ಲೋಷರಂ ತಾನಕ್ಕುಂ (ಕಾವ್ಯಾವ. ೧೨೮) ; 
ಆಕ್ಕುಂ ಜಾತಿಯೊಳೇಕತ್ವ ಕ್ಕೆ ಬಹುತ್ವಂ ಬಹುತ್ತದೆಡೆಗೇಕೆತ್ವಂ (ಕಮದ. 
೧೩೭) ೪. [ಜೈನ] ದ್ವಾ ದಶ ಅನುಪ್ರೆ ಕ್ಷಿಗಳಲ್ಲಿ ನಾಲ್ಕನೆಯದು : 
ಅನಿತ್ಯಾಶರಣ ಸಂಸಾರೈಕತ್ವಾ ನೃತ್ವಾ ಕುಟಿತ್ತಾ ಸ್ರವ 'ಸಂವರೆ ನಿರ್ಜರಲೋಕ 
ಬೋಧಿದುರ್ಲಲಭ ಧಮ್ಮ pl ಬೀ ದ್ಹಾಹಶಾನುಪ್ರೇಕ್ಷೆಗೆಯ್ಕುತ್ತುಂ 45 
(ಸುಕುಮಾ; ೩-೩೯ ವ). [ಸಂ.] 


[ಅ ಮರಾ, ಏಕತಾಂಲ) 


ಪ್ರಸ್ತಾ). 


25 


೪೪-೧ ವ); 


ಗಿಗೆಳತ 


ಏಕದೃಷ್ಟಿ 


ಏಕೆತ್ವಭಾವನೆ (ನಾ). ಒಂದೇ ಎಂಬ ಭಾವನೆ: ಪೆಜವು ಸಂಬಂಧ 
ದೊಳೇಂ ಪುಣ್ಕ್ಯಬಂಧಮೊಂದನೆ ಪಡೆವೆನೆಂಬೇಕತ್ವಭಾವನೆಯಂ ಭಾವಿ 
ಪುದು (ಜೀವಸಂ. ೪೪-೨ ವ). [ಏಕತ್ವ * ಭಾವನೆ) 
ಏಕದಂ, ಏಕ್‌ದಂ (ಅ). ಒಮ್ಮೆಲೆ; ಇದ್ದಕ್ಕಿದ್ದಂತೆ; ಕೂಡಲೆ; 
ತಕ್ಷಣವೆ: ಆದರೆ ಹೀರಿಕೆಯಿಲ್ಲದೆ “ಏಕದಂ” ವಿಷಯಕ್ಕೆ ಬರುವುದು 
ಹೆಸರಾಂತ ಬರಹಗಾರನ ಲಕ್ಷಣವಲ್ಲ (ನಾಡಿಗೇ. ೨೪೦).” "ಏಕ್‌ದಂ: 
ಮರ್ಜಿ ನೋಡಿ ಒಂದು ಮಾತು ಹೇಳಿಬಿಟ್ಟರೆ ಮುಗಿಯಿತು “ಏಕ್‌ದಂ? 
ವ್ಯಾಪಾರ (ಚಿಗುಬ. ೮೩). 
[+ ಹಿಂ. ಮರಾ. ಏರ್‌ದಂ; 
ಏಕಪದಂ] 
ಏಕದಂಡಿ (ನಾ). ಶಿಖೆ ಹಾಗು ಯಜ್ಞೋಪವೀತಗಳನ್ನು ತ್ಯಜಿಸಿ, 
ಒಂದು ದಂಡವನ್ನು ಮಾತ್ರ ಉಳ್ಳ ಸನ್ಯಾಸಿ : ಆಗಳವರ್ಗಳ್‌ 
. ಜಟಾಧರರುಂ ಏಕದಂಡಿ ತ್ರಡಡಡಿಗಳನೆ. ಪರಿವ್ರಾಜಕರುಮಾಗಿ 
(ಆದಿಪು. ೯-೯೩ ವ); ಆನ್ಲೆನಿಸಿದೇಕದಂಡಿಬ್ರತಿಗಳಪ್ಪ ಗೋವಿಂದಪ್ರಿಯ 
ಸ್ವಾಮಿಗಳು (ಸೌಇಇ. ೪, ೮೫೬-೨೭ ; 1162). 
[ಆ ಸಂ. ಏಕದಂಡಿನ್‌] 
ಏಕದಂತ (ನಾ). ಒಂದೇ ಹಲ್ಲನ್ನು ಉಳ್ಳ ವನು; ಗಣೇಶ: 
“ಹೇರಂಬ ... ಏಕದಂತಃ, ವಿನಾಯಕಃ . . . ವಿಘ್ನರಾಜ - ಈ ೯ 
ಬೆನಕನ ಪೆಸರ್‌'' (ಹಲಾಯು. ೪-೧೯) ; ಗಜಮುಖನೆ ಮೆಜ್‌ವೇಕದಂತನೆ 
»- ಮಾಳ್ಬುದು ಮತಿಗೆ ಮಂಗಳವ (ಕುವ್ಯಾಆ. ೧-೪). 
[ಏಕ ದಂತ] ' 
ಏಕದಂತಪಿತೆ (ನಾ). ಗಣೇಶನ ತಂದೆ; ಶಿವ: ಹೃನ್ನಿಶಾಂತೈಕದಂತ 
ಏತ ಶಾಂತಮಲ್ಲೇಶ ಪಾಹಿ (ಉಧ್ಭದೇ. ೭-೪೫). 
[ಏಕದಂತ ಪಿತ) 
ಏಕದಲ, ಏಕದಳ (ನಾ). ೧. ಜೊತೆ ಜೊತೆಯಾದ ಎಲೆಗಳಲ್ಲದೆ, 
ಬಿಡಿಬಿಡಿಯಾದ ಒಂದೊಂದೇ ಎಲೆಗಳುಳ್ಳ ಗಿಡ; ಒಂದೆಲಗ: 
ಏಕದಳೆ: ೧. “ಏಕದಳ [ಪಾಕಾಂ. ಲ]ವೆಂದೆನಲ್ಯಾವೊಂದೆಲಗನಕ್ಕು ” 
(ಮಂಗರಾ. ೪೦-೩೦). ೨. ಬೇಳೆಮಾಡಲು ಬಾರದುದು; ಅಖಂಡ 
ವಾದುದು. "ಏಕದಳಧಾನ್ಯ' ಪರಾ [ಏಕ + ದಲ] 
ಏಕದಳ "ಏಕದಲ' ನೋ. 
ಏಕದಳಧಾನ್ಯ (ನಾ). ಗೋಧಿ, ರಾಗಿ, ಭತ್ತ ಮೊದಲಾದ ಒಂದು 
ದಳವುಳ್ಳ ಧಾನ್ಯ: ಗೋಧಿ, ರಾಗಿ, ಭತ್ತ ಮೊದಲಾದ ಏಕದಳಧಾನ್ಮ 
(೦೯೯1s) ಗಳನ್ನು ಬೆಳೆದ ನಂತರ ಎರಡನೆಯ ಬೆಳೆಗೆ ನಾವು ದ್ವಿದಳ 
ಧಾನ್ಮ (ಓೀ£ಟರಾ17005) ಗಳನ್ನು ಬೆಳೆಯುವುದು :ಒಳಿತು (ಬಾಲಪ್ರ. 1, 
೨೯೨). [ಏಕದಳ (ಎ ಏಕದಲ) + ಧಾನ್ಮ] 
ಏಕದಾಡ (ನಾ). ೧. ಒಂದೇ ದಾಡೆ. ೨. ಒಂದು ಬಿರುದು: ಪತಿ 
ಗೇಕದಾಡಂ (ಎಇ. 2೪, ೩೩೯-೪; 1071). [ಏಕ + ದಾಡ್ಯ] 
ಏಕದಾರಿ "ಎಕತಾರಿ' ನೋ. 
ಏಕದೃಕ್ಕು (ನಾ). ೧. ಒಂದೇ ಕಣ್ಣು ಉಳ್ಳ ವನು. ೨. 
ಕಣ್ಣು" ಉಳ್ಳವನು. ೩. ಕಾಗೆ.. ಇ. ಶಿವ. 
[ಆ ಸಂ. ಏಕದೃಶ್‌] 
ಏಕದೃಷ್ಟಿ (ನಾ). ಒಂದೇ ದೃಷ್ಟಿ, --ನೋಟ: ಎರಡು ಕಣ್ಮುಗಳ 
ಚ ತೆ ಯು ಮಗುವಿನ ಭಾವೀಜೀವನದ ಅಮೂಲ್ಯವಾದ ಸಂಪತ್ತು 
(ನಮ್ಮದೆ. ೬೯). ೨. ಒಂದೇ ಕಣ್ಣು ಉಳ್ಳವನು; ಒಕ್ಕಣ್ಣ. 
೩. ಕಾಗೆ: ಕಾಕಃ... ಎಕದೃಷ್ಟಿಃ ಮೌಕಳಿಃ, ವಿಕವರ್ಧನಃ - ೧೪ 
ಕಾಗೆಯ ಹೆಸರು (ಸಿದ್ಧಾಂತಿ, ೧೩೯). [a+ ದೃಷ್ಟಿ] 


ಪಾರ. ಯಕ ದಂ. / ಸಂ. 


ಶ್ರೇಷ್ಠ ವಾದ 


ಏಳಕದೇಶ 


ಏಕದೇಶ (ನಾ). ಒಂದು ಭಾಗ, ಅಂಶ, ಅವಯವ:| 
“ಪ್ರತೀಕಂ, ಅವಯವಂ, ಅಪಘನಂ, ಆಂಗಂ, ಏಕದೇಶಂ - ಈ ಚ 
ಅವಯವಂ? (ಹಲಾಯು. ೧೨೩-೫೯); ನಿನ್ನನಾನಿನಿತಂ ನಾಸ 
ನಭಿಮನ್ಯು ನಿಜಸಾಹಸೈಕದೇಶಾನುಮರಣಮೆಮಗಳಕ್ಕೆ ಗಡಾ (ಗದಾಯು. 
೪-೫೬). (ಎಕ + ದೇಶ] 

ಏಕದೇಶಿ (ಗು). ೧. ಒಂದೇ ದೇಶಕ್ಕೆ ಸೇರಿದ. ೨. ಭಾಗ ಅಥವಾ 
ಪಾಲನ್ನು ಉಳ್ಳ. [ಆ ಸಂ. ಏಕದೇಶಿನ್‌] 

ಏಕದೇಶೀಯ (ಗು). ೧. ಒಂದೇ ದೇಶಕ್ಕೆ ಸೇರಿದ. ೨. ಅಂಶ 
ಅಥವಾ ಭಾಗಮಾತ್ರವಾದ: ಒಂದು ಮಗ್ಗಲು ಖಾಲಿ ಇರುವುದ 
ರಿಂದ, ಖಾಲಿ ಕಾಗದ ಕ್ಕಿರುವ ಎಲ್ಲ ಉಪಯೋಗವನ್ನೂ ಅದು ಏಕ 
ದೇಶೀಯವಾಗಿ ನಿರ್ವಹಿಸಬಲ್ಲುದು (ಗಾಳಿಪ. ೩೦). (ಸಂ. 

ಏಕದೇಹ (ಗು). ೧. ಒಂದೇ ಒಂದು ಶರೀರವನ್ನು ಹೊಂದಿರುವ. 
೨. ಅತ್ಯುತ್ತಮವಾಗಿ ರೂಪುಗೊಂಡ, --ಆಕೃತಿಗೊಂಡ. 
(ನಾ). ೩. ಬುಧ ನಕ್ಷತ್ರ. [ಎಕ + ದೇಹ] 

ಏಕದೇಹನ್ಯಾಯ (ನಾ). ಚೆನ್ನಾಗಿ ಹೊಂದಿಕೊಂಡ ಸ್ನೇಹ : ಇಷ್ಟು 
ಅನ್ಯೋನ್ಯವಾಗಿ, ಏಕದೇಹನ್ಯಾಯವಾಗಿ ಏಕಾತ್ಮವಾಗಿಯೇ ಬೆಳೆಯಿತು 
ಈ ಮಕ್ಕಳ ಸಖ್ಯ (ಶಾಂತಲಾ. ೧೧).  [ಏಕದೇಹ 4 ನ್ಯಾಯ] 

ಏಕಧುರೆ (ನಾ). ಒಂದು ಭಾರವನ್ನು ಹೊರುವ ಎತ್ತು: ಏಕ 
ಧುರೀಣ ಏಕಧುರಃ, ಏಕಧುರಾವಃ - ೩ ಬಂಡಿ ಮುಂತಾದ ಹೊರೆಗಳಲ್ಲಿ 
ಯಾವುದನ್ನಾದರೂ ಒಂದನ್ನೇ ಹೊರುವುದಕ್ಕೆ ಬಳಕೆಯಾಗಿರುವ ಎತ್ತು 
(ಸಿದ್ಧಾಂತಿ. ೨೫೨). [ಸಂ. (ಏಕ 4 ಧುರಾ * -)) 

ಏಕನಾಥ (ಗು). ೧. ಒಬ್ಬನೇ ಒಡೆಯನನ್ನು ಉಳ್ಳ. (ನಾ). 
೨. ಸಂಪೂರ್ಣ ಅಧಿಕಾರವುಳ್ಳವನು ; ಒಡೆಯ. ೩. ಒಬ್ಬಾತನ 
ಹೆಸರು (8). [ಏಳ + ನಾಥ] 

ಏಕನಾದ (ನಾ). ಒಂದೇ ತಂತಿಯುಳ್ಳೆ ಒಂದು ಬಗೆಯ ತಂತ್ರೀ 
ವಾದ್ಯ; ಕಿನ್ನರಿ; ದಂಡಿ: ಅವನು ಏಕನಾದ ಹಿಡಿದು ಊರೂರು 
ಅಲೆಯುತ್ತಿದ್ದನು (ಮಲ್ಲಿ. ೯). [ಏಕ 4 ನಾದ] 

ಏಕನಾದತೆ (ನಾ). ಒಂದೇಬಗೆಯ ನಾದವನ್ನು ಹೊಂದಿರುವುದು: 
ಮುಂದುಮುಂದಕೆ ಪರಿಯಲೇಕನಾದತೆಯಾಯ್ತು ಕಿವಿಗೆ ಸದ್ದಿಲಿತನಂ 
ಮಸಣದಾ (ಶ್ರೀರಾಮಾ. ೩೭೬-೩೯೩). [ಸಂ. ಏಕನಾದತಾ] 

ಏಕೆನಾಮು (ನಾ). ಒಂದು ವಿಧವಾದ ಬಹುಮಾನ, --ಉಡು। 
ಗೊರೆ: ಸಿಪಾಯಿ ಜನರು ಇನಾಂ, ಏಕನಾಮು ಮೊದ] ಲಾದ್ದನ್ನು 
ತೆಗೆದುಕೊಳ್ಳ ತಕ್ಕ ದಂಡಕವಿಲ್ಲ (ಚಿತ್ರಪಾ. ೯೫). 

[+ ಅರೆ. ಹಿಂ. ಇಕರಾಮ್‌ ಎ ಪಾರಿತೋಷಿಕ] 


೧೧೪೩. 


| ಏಕಪದಿ (ಗು). ೧. ಒಂದೇ ಪಾದವನ್ನು 


ಏಕೆಪಾದಗತಿ 


ಏಕಪತಿ (ನಾ). ೧. ಒಬ್ಬನೇ ಒಡೆಯ, —ಸ್ವಾಮಿ: ಸುಖಸಂಕಥಾ 
ವಿನೋದದಿನಖಂಡ ಭೂಮಂಡಲೈಕಪತಿ ದಕ್ಷಿಣದೊಳ್‌ ಸುಖಮರಸು 
ಗೆಯ್ಕೆ (ಶಾಂಕಿಪು. ೯-೧೬೧). ೨. ಒಬ್ಬನೇ ಗಂಡ, — ಪತಿ. "ಏಕ 
ಪತಿತ್ವ' ಪರಾ (ಏಕ + ಪತ್ನಿ] 

ಏಕೆಪತಿತ್ವ (ನಾ). ಒಬ್ಬನೇ ಗಂಡನನ್ನು ಹೊಂದಿರುವುದು. [ಸಂ.] 

ಏಕಸತ್ನ (ನಾ). ಒಬ್ಬಳೇ ಹೆಂಡತಿಯನ್ನು ಉಳ್ಳವನು (8). 


(ಸಂ. ?) 

| ಏಕಪತ್ನಿ (ನಾ). ೧. ಒಬ್ಬಳೇ ಹೆಂಡತಿ (8). ೨. ಪತಿವ್ರತೆ. 
[ಏಕ * ಪತ್ನಿ] 

ಏಕಪತ್ನಿತ್ವ (ನಾ). ಒಬ್ಬಳೇ ಹೆಂಡತಿಯನ್ನು ಹೊಂದಿರುವಿಳೆ. 
[ಸೆಂ.] 


ಏಕಪತ್ಲೀವ್ರತ (ನಾ). ೧. ಒಬ್ಬಳೇ ಹೆಂಡತಿಯನ್ನು ಹೊಂದಿರುವ 
ವ್ರತ: ಆ ನರಾಧಿಪತಿ. .. ತನ್ನ ನಗರದೊಳೇಕಪತ್ಲೀವ್ರುತದೊಳಿರ 
ದೊಡೆ ಸೈರಿಸಂ (ಜೈ ಮಿಭಾ. ೧೦-೩೯). ೨. ಒಬ್ಬಳೇ ಹೆಂಡತಿಯನ್ನು 
ಹೊಂದಿರುವ ವ್ರತವುಳ್ಳವನು: ಏಕಪತ್ನೀವ್ರುತರನಂತಪೂಜಾರತರ್‌ 
(ಜೈಮಿಭಾ. ೧೦-೪೦). [ಸಂ. (ಎಕಪತ್ನೀ + ವ್ರತ)] 

ಏಕೆಪತ್ನೀವ್ರತಸ್ಥ (ನಾ). - ಏಕಪತ್ನೀವ್ರತ ೨: ಇವನೇಕಪತ್ನ್ನೀ 
ವ್ರತಸ್ಥನಾಗಿಹುದಜ30 . , , ಬವರದೊಳ್ಳ ಮಣಿವನಲ್ಲ (ಜೈ ನಿ 
೧೩-೩೩) [Aಂ.] 

ಏಕಪತ್ರ (ನಾ). ಜೊತೆಜೊತೆಯಾದ ಎಲೆಗಳಿಲ್ಲದೆ, ಬಿಡಿಬಿಡಿಯಾದ 
ಒಂದೊಂದೇ ಎಲೆಗಳುಳ್ಳ ಗಿಡ; ಒಂದೆಲಗ. 

[ಏಕ * ಪತ್ರ) 

ಏಕಪದ (ನಾ). ಒಂದು ಹೆಜ್ಜೆ : ಜಯಜಯ ವಿಳಾಸ ಕೃತವಿದಿತೈಕಪದ 

ಲೀಲ (ರಾಜಶೇ. ೧೪-೧೬೯ ರ). ೨. ಒಂದು ಶಬ್ದ. ` [ಏಕ * ಪದ್ಮ] 


25| ಏಕೆಪದಂ (ಅ). ತಕ್ಷಣ; ಕೂಡಲೆ: “ತತ್ಕೃಣಂ, ಏಕಪದಂ, ಸದ್ಯಃ, 


ಸಪದಿ- ಈ ೪ ಆಗಳಂತೆ? (ಹಲಾಯು. ೧೨೪-೬೭). [ಸಂ.1 
ಳ್ಳ ; ಒಂದೇ ಕಾಲಿನ. 
(ನಾ). ೨. ದಾರಿ; ಮಾರ್ಗ: “ಅಧ್ವಾ, ಪಂಥಾಃ, ಪದ್ಮೆ ತಿ, ಏಕಪದೀ 
.. ನಿಗಮಃ - ಎ ೧೨ ಬಟ್ಟಿ? (ಹಲಾಯು. ೪೩-೧೦೫); “ಏಕಪದಿ 

ವರ್ತ್ಮಮೆನೆ ಬಟ್ಟಿ ೫ (ಮಂಗರಾ. ೫೫-೧೦). [ಸೆಂ., ಏಕಪದೀ] 
ಏಕಪಾಠಿ (ನಾ). ಒಂದೇಬಾರಿ ಓದಿ ಅಥವಾ ಕೇಳಿ ವಿಷಯವನ್ನು 
ಗ್ರಹಿಸಿ ನೆನಪಿನಲ್ಲಿಟ್ಟು ಕೊಳ್ಳ ಬಲ್ಲವನು : ಏಕಪಾಠಿಯಾದ ಈ 
ಕುಮಾರಂ ಕುಮಾರನಂತೆ ಚತುರ್ದಶವಿದೈ ಯೊಳುಂ ಡತುಪಷಷ್ಪಿಕಲೆ 
ಗಳೊಳಂ ಪ್ರನೀಣನಾಗಲ್‌ (ಅದ್ಭುತ. ೫-೧೬). [ಆ ಸೆಂ. ಏಕಪಾಕಿನ್‌] 


ಏಕನಿಷ್ಠತೆ (ನಾ). ಒಂದರಲ್ಲಿಯೇ ನಿಷ್ಠೆಯಿರುವುದು; ನಂಬಿಕೆ |35| ಏಕಪಾದ (ಗು). ೧. ಒಂದೇಒಂದು ಕಾಲನ್ನು ಉಳ್ಳ. ೨. ಒಂದೇ 


ಯಿರುವುದು ; ಅನನ್ಯಶ್ರದ್ಧೆ : ಇಂಥ ಏಕನಿಷ್ಠತೆಗೆ ಮಾತ್ರ ಮೇನ 
ಕೆಯು ಮೆಚ್ಚುವಳೆಂದು ಅವನಿಗೆ ಗೊತ್ತಿತ್ತು ( ಸಮಜೀ. ೭೩೨). 
[ಸಂ. ಏಕನಿಷ್ಠತಾ] 
ಏಕಪಕ್ಷ (ನಾ). ೧. ಒಂದೇ ಒಂದು ರೆಕ್ಕೆ: ವಿಮಾನಕ್ಕೆ ಇಂಥ ಒಂದು 
ಕಿಕ್ಕೆಯಿದ್ದರೆ ಅದು ಏಕಪಕ್ಷನಿಮಾನ (ಬಾಲಪ್ರ. 1, ೯೪೫). ೨. ಒಂದೇ 
ಗುಂಪು ಸಂಗಡ: ಏಕಪಕ್ಷವು ನಾಯಕತ್ವ ಸಿದ್ಧಾಂತವನ್ನು ಅತಿ 
ಶಯವಾಗಿ ಮನ್ನಿಸಿದೆ ಎಂದು ಈ ಮೊದಲೇ ತಿಳಿಸಿದೆ (ರಾಜಸ. ೩೭). 
(ಎಕ 4 ಪಕ್ಷ] | 
ಏಕಪಕ್ಷೀಯ (ಗು). ಒಂದೇ ಪಕ್ಷದ; ಒಂದೇ ಪಕ್ಷಕ್ಕೆ ಅವ್ಯಜಾ; 
ಸುವ: ಯಾವುದನ್ನೂ ಏಕಪಕ್ಷೀಯವಾಗಿ ನಿರ್ಣಯಿಸುವುದಲ್ಲ. 
ಎಂದು ಅವನಲ್ಲಿ ಬಿನ್ನವಿಸಿಕೊಂಡಿದ್ದರು (ಹೊಸಸ್ತಿ. ೨೩). [ಸಂ]. 


ಒಂದು ಕಾಲನ್ನು ಬಳಸುವ. (ನಾ).- ೩. ಒಂದೇ ಕಾಲು: 
ತೊಡರ್ದೇಕಪಖಾದಡೊಳ್‌ ಬಲಿದುಪವಾಸದೊಳ* ನಮೆದು (ಪ 0 ಪ ಭಾ. 
೧-೧೩೬). ೪. ಒಂದೇ ಕಾಲಿನಮೇಲೆ ನಿಂತಿರುವುದು: “ಏಕಪಾದ 
(ಪಾಕಾಂ. ಪಾದಂ] ಕಟ ವೃತ್ತ ಶ್ರಿಭಂಗಿ ಬಾಗೆನಲು ನಿಲುಕಡೆ 
ಯಕ್ಕು? (ಮಂಗರಾ. ಕ. ೨೫-೯); ಶಿವನೇಕಪಾದವಾದಾ. ಮೂರ್ತಿಯಂ 

ವಿವರಿಸಿದ ನಂದೀಶ್ವರಂ (ಲಶಿಟಿ. ೨೫ ಸೂಚನೆ). ೫. ಒಂದು ದೇಶದ 
ಹೆಸರು: ಹಮ್ಮಾಾರ ಗುಜ್ಜರನೇಕಪಾದ ಮಾಳವ ಮತ್ಸ್ಯ (ರುಕ್ಮಾಂಗ. 
೯೨೩೩). ಓ, ಒಂದೇ ಪಾದದ ಮೇಲೆ ನಂತ ಶಿವನ ಮೂರ್ತಿ. 

[ಏಕ + ಪಾದ] 


45| ವಿಳೆಪಾದಗತಿ (ನಾ). ಒಂದೇ ಕಾಲಿನಿಂದ ನಡೆಯುವುದು: “ದೂಂಟು 


—ಏಿಕಪಾದಗತೌ ? (ಶಮಧಾ)- [ಏಕಪಾದ * ಗತಿ] 


ಏಕಸಾದವ್ರತಸ್ಥ 


ವಿಕಪಾದವ್ರ ತಸ್ಥ (ನಾ). ಒಂದೇ ಕಾಲಿನಲ್ಲಿ ನಿಂತು ವ್ರತವನ್ನು 
ಮಾಡುವವನು : ಸಂಸಾರ ಸಾಗರಮನೀಯಂದದಿಂ ದಾಂಟುವುದೆಂದು 
ತೋಜುವಂದದಿಂಡೊಂದೆ ಳಉಲೊಳ ನಿಂ ದಿರ್ದೇಕಪಾದವ್ರತಸ್ಥರುಮಂ 
(ಪಂಡತಂ. ೧೧೯-೧೫). ಸಂ.) 

ವಿಕಪಾರ್ಶ್ವನಿಯೆಮ (ನಾ). ಒಂದೇ ಮಗ್ಗುಲಲ್ಲಿ ಮಲಗುವ 
ನಿಯಮ, ವ್ರತ: ಸಂನ್ಯಸನಮಂ ಕೈಕೊಂಡು ಏಕಪಾರ್ಶ್ವ ನಿಯ 
ಮದಿಂ... ದೇವಲೋಕಕ್ಕೆ ಸಂದಳು (ಎಕ. 11, ೧೧೮-೩೫; 1120). 

[ಏಕಪಾರ್ಶ್ವ್ಯ * ನಿಯಮ] 

ಏಕಪಿಂಗ (ನಾ). ಹಳದಿ ಬಣ್ಣಕ್ಕೆ ತಿರುಗಿದ ಒಂದು ಕಣ್ಣನ್ನು 
ಉಳ್ಳವನು; ಕುಬೇರ (ಕಿ). [ಏಕ + ಪಿಂಗ] 

ಏಕೆಪಿಂಗಲ (ನಾ). - ಏಕಪಿಂಗೆ (ಕಿ). [ಏಕ + ಪಿಂಗಲ] 

ಏಕಪೀಠ (ನಾ). ಶ್ರೇಷ್ಠವಾದ ಆಸನ; ಮಾಸಲಾದ ಪೀಠ: 
ಹೃದಯಕಮಳ ಮಧ್ಮದೆ ಆಂತರಾಳದ ಏಕಪೀರದ ಸಿಂಹಾಸನದ ತೆಣಹ 
ಕೊಡು (ಬಸವ. ೮೪೪). [ಏಕ + ಪೀರ) 

ಏಕಪ್ರಕಾರ (ನಾ). ಒಂದೇ ವಿಧ, ತೆರ: ಅಲ್ಲಿ ಮುಕ್ತಿಜೀವಮೇಕ 
ಪ್ರಕಾರಮೇ (ಆದಿಪ. ೧೦-೬೧ ವ); ಜ್ವರ ಏಕಪ್ರಕಾರವಾಗಿರುತ್ತದೆ 
(ಕೆಲರೋ. ೭೪). [ಏಕ + ಪ್ರಕಾರ] 

ಏಕಪ್ರಸಾದ (ನಾ). [ವೀಕೈ)] ಏಕಾದಶ ಪ್ರಸಾದಗಳಲ್ಲಿ ಒಂದು: 
ಪ್ರಾಣಲಿಂಗಳ್ಳೆ ಕಾಯವೆಂಬ ಭಕ್ತನು. , . ಕ್ರಿಯೆ ಲಿಂಗಕ್ರಿಯೆಯಾಗಿ 
ಏಕಾದಶ ಮುಖವ ಜಕಿದು ಅರ್ಪಿಸಿ ಲಿಂಗಭೋಗೋಪಭೋಗಿಯಾಗಿ 
ಇಹುದೆ ಏಕಪ್ರಸಾದ (ಉರಿಪೆ. ೧೮೭). [ಏಕ + ಪ್ರಸಾದ] 

ಏಕಸಾ ್ರಿಣತತ್ತ (ನಾ). [ನೀತ್ಸೆ] (?) : ಆಂಗಸ್ಥಲವಾಜು ಉಭಯ 
ಲಿಂಗಸ್ಥಲ ಮೂಜು ಏಕಪ್ರಾಣತತ್ತ್ವ ಇಪ್ಪತ್ತೈದು (ಮೊ ಳಿ ಮಾ. 
೧೨೫-೪೮೯). ' 2 * ಪ್ರಾಣ + ತತ್ತ s) 

ಏಕಧಾಜನ (ನಾ). ೧. ಒಂದೇ ಪಾತ್ರೆ: ತ [ನತ್ಯ] ಒಂದೇ 
ಪಾತ್ರೆಯಿಂದ ಎಲ್ಲರೂ ಒಟ್ಟಾಗಿ ಪ್ರ ಸಾಧನನು ಸ್ವೀಕರಿಸುವುದು : 
ಯಗ ಬಂದಂತೆ ತಿಂಬುವ ಜೀವಗಳ್ಳ ಭವಭಾರಕರಿಗೆ ಏಕಛಾಜನ 
ವೆಲ್ಲಿಯದಯ್ಯಾ (ಆಖಂಡೇ. ೩೧೯-೧೨). [ಏಕ + ಭಾಜನ] 

ಏಕಛಾನ (ನಾ). ಒಂದೇ ಮನಸ್ಸು; ಒಮ್ಮತ: ಶ್ರೀಮನ್ಮಹಾಮಂಡ 
ಳೇಶ್ವರಂ ಎಳಮೇಲ ಸಿಂಗಿದೇವರಸನುಂ ತಾನುಂ ಏಕಭಾವದಿಂ ಸುಮ 
ನಸ್ಸರಾಗಿ (ಸೌಇಇ, ೫%, ೧೫೪-೪೯ ; 1172). [ಎಕ + ಭಾವೃ] 

ಏಕಛುಕ್ತ (ನಾ). ಒಪ್ಪೊತ್ತು ಊಟಿಮಾಡುವಿಕೆ : ಉಪಾಸಕವಾಸ 
ದೊಳೇಕಭುಕ್ತಮಂ ಸಲಿಸುವ (ಸುಕುಮಾ. ೩-೨೯); ರಾಜಸೂಯಾಧ್ವರ 
ಮಹಾವ್ರತದೇಕಭುಕ್ತಾದಿಯಲಿ ಬಳಲಿದಿರಿ (ಕುವ್ಯಾಸ. ೧೨-೮೫). 

[ಏಕ * ಭುಕ್ತ) 

ಏಕಭುಕ್ತಿ (ನಾ). ಒಂದೇ ಊಟ; ಒಪ್ಪೊತ್ತು ಮಾತ್ರ ಊಟ: 
ಭೂಶಯ್ಯೆಗೆ ಜಾಗರಕ್ಕನಶನಕ್ಕೇ ಕಾಂತರಕ್ಕೇ ಕಭುಕ್ತಿ ನಿಯಾಮ 
ಕ್ಯೊಡಲಂ ನಿಯೋಜಿಸಿದಳ್‌ (ಮಲ್ಲಿಪು. ೪-೪೭). [ಏಕ * ಭುಕ್ತಿ) 

ಏಕಭೋಗೆ (ನಾ). ೧. ಬೇರೆ ಯಾರೂ ಅಧಿಕಾರಿಗಳಿಲ್ಲದೆ ಒಬ್ಬನಿಗೇ 
ಇರುವ ಒಂದು ಪ್ರದೇಶದ ಮೇಲಿನ ಸರ್ವಾಧಿಕಾರ : ಸಕಲ ಅಷ್ಟ 
ಭೋಗ ತೇಜಸ್ವಾಮ್ಯ ಸಹಿತಮಾಗಿ ಏಕಭೋಗದಿಂ ಭಾ(ಭೋ)ಗಿಸುವ 
ಕೆಂದು ಕೊಟ್ಟಿವು (ಮುಂಬರಾ. ೫೫, ೩೪೭-೪೧). ೨. ಒಂದೇ ಬೆಳೆ. 

[ಎಕೆ + ಭೋಗ] 

ಏಕಭೋಗಸ್ಥ (ನಾ). ಒಬ್ಬನೇ ಅನುಭವಿಸುವುದು: ಪದ್ಮಶಿವದೇವರಿಗೆ 
ಎಕಭೋಗಸ್ಕವಾಗಿ * * ೬ ಬಿಟ್ಟಿ ದತ್ತಿ (ಎಕ. ೪11, ಹೊನ್ನಾಳಿ. ೧೪-೨೧; 
1676). [Xe] 


೧೧೪೪ 


5 


50 


40 


45 


ಏಕಮುಖತೆ 


ವಿಕೆಭೋಗ್ಯ (ಗು). ಒಬ್ಬನಿಗೇ ಸೇರಿದ; ಒಬ್ಬನಿಂದಲೇ ಅನು 
ಭವಿಸಲ್ಪ ಓವ: ಅಕ್ಷಿಣ್ಮಾ ಎಡ ಸಂಯುಕ್ತಮೇಕಭೋಗ್ಯ(ಗ್ಯ 0)ನಿರಂ 
ತರಂ (ಮುಂಬರಾ. ೫1], ೩೮೯-೧೩೫). [ಏಕ * ಭೋಗ್ಯ] 
ಏಳಛೋಗ್ಯಗ್ರಾ ಮ (ನಾ). ಒಬ್ಬ ಬ್ಬನಿಂದಲೇ ಅನುಭವಿಸಲ್ಪಡುವ 
ಗ್ರಾಮ: ತಿರ್ಮಲಾಪುರವೆಂಬ ಸರ್ವಮಾನ್ಯಾಗ ಗ್ರಹಾರ ಏಕಭೋಗ್ಯ 
ಗ್ರಾಮವನು(ನ್ನು) ಫುತ್ರ ಪೌತ್ರ ಪಾರಂಪ pal ೯ ಗಿ ಅನುಭವಿಸಿ 
(ಮುಂಬರಾ. ೩11, ಓಜ ಸಸ [ಏಕಭೋಗ್ಯ * ಗ್ರಾಮ] 
ಏಕಮತ (ನಾ). ಒಂದೇ ಅಭಿಪ್ರಾಯ ; ಏಕಾಭಿಪ್ರಾಯ : ತ್ರಿಜಗ 
ದೇಕಮತಂ . . . ತ್ರಿಜಗದೀಶನುತಂ ಕಥೆ ಶಾಂತಿನಾಥನಾ (ಶಾಂತಿಘು. 
೧೨-೫೫ . [ಏಕ + ಮತ] 
ಏಕಮತಿ (ಗು). ೧. ಒಮ್ಮತವಾದ. (ನಾ). ೨. ಒಂದೇ ವಿಷ 
ಯದ ಮೇಲೆ ನೆಟ್ಟಿರುವ ಮನಸ್ಸು; ಏಕಾಗ್ರ ಚಿತ್ತ. 
[ಏಕ + ಮತ್ತಿ] 
ಏಕಮತ್ಯ (ನಾ). ಒಂದೇ ಅಭಿಪ್ರಾಯವನ್ನು ಹೊಂದಿರುವುದು; 
ಒಗ್ಗಟ್ಟು; ಒಮ್ಮತ : ಏಕಮತ್ಮ ಕಾಕಮಾಡದು (ಗಾದೆ). 
(< ಸಂ. ಐಕಮತ್ಯ] 
ಏಕಮನಸ್ಸು (ನಾ). - ಏಕಮತಿ ೨. [ಏಕ * ಮನಸ್ಸು] 
ಏಕಮಾತ್ರ, (ಗು). ಒಂದೇ ಒಂದಾದ : ವ್ಯಾಯಾಮವೊದಗಿಸುವುದೇ 
ಅವುಗಳ ಏಕಮಾತ್ರ ಪ್ರಯೋಜನ (ಪುನರು. ೨೦೦).  [ಸಂ.] 
ಏಕಮಾತ್ರ (ನಾ). [ಛಂದ] ಒಂದೇ ಮಾತ್ರೆಯುಳ್ಳದ್ದು ; ಅತ್ಯಂತ 
ಕಡಮೆ ಕಾಲಾವಕಾಶದಲ್ಲಿ ಉಚ್ಚರಿಸುವ ವರ್ಣ, ಸ್ವರ: ಸ್ವರ 
ವೃಂಜನದಿನೇಕಮಾತ್ರಮಾದೊಡೆ ಹ್ರಸ್ವಂ (ಶಮದ. ೧೦ ವೃತ್ತಿ). 
[ಸಂ. (ಏಕ + ಮಾತ್ರಾ * -)] 
ಏಕಮಾತ್ರಕ (ನಾ). - ಏಕಮಾತ್ರ್ಯ: ಪ್ರಸ್ತಮದೇಕಮಾತ್ರಕಂ 
ದೀರ್ಫಮುಭಯಮಾತ್ರಂ ( ಶಮದ. ೧೦). [ಸಂ.] 
ಏಕಮಾತ್ರೆ (ನಾ). ಒಂದೇ ಗುಳಿಗೆ; ಎಲ್ಲ ರೋಗಗಳಿಗೂ ಔಷಧಿ 
ಯಾಗಿ ಕೊಡುವ ಒಂದೇ ಒಂದಾದ ಮಾತ್ರೆ: ಗಂಗಾಧರ ಪಂಡಿತನ 
ಏಕಮಾತ್ರೆ ವೈಕುಂಠಯಾತ್ರೆ (ಗಾದೆ). [ಏಕ + ಮಾತ್ರೆ) 
ಏಕಮಾನ (ನಾ). ೧. ಲೆಕ್ಕುಮಾಡುವಾಗ ಮೊತ್ತವನ್ನು ನಿರ್ದೆಶಿ 
ಸಲು ಪ್ರಮಾಣವಾಗಿ ಬಡಿಯುವ ಅಳತೆ, “ಮಾನ: ಅಳತೆ 
ಮತ್ತು ಅದಕ್ಕೆ ಬೇಕಾಗುವ ಏಕಮಾನಗಳನ್ನು (ಬಣ) ತಿಳಿಯಬೇಕು 
(ಭೌತವಿ. ೨೨). ೨. [ಗಣಿತ] ತ್ರೈರಾಶಿಯಲ್ಲಿ ಒಂದು ಪದ್ಧ ತ 
[ಏಕ + ಮಾನ] 
ಏಕಮುಖ (ನಾ). ೧. ಒಂದೇ ಮುಖ: ಏಕಮುಖದ ರುದ್ರಾಕ್ಷಿಯ 
ನೊಂದನೆ ಶಿಖಿಯಲ್ಲಿ ಧರಿಸುವುದಯ್ಕಾ (ಆದವ. ೩೦) ; ಪಂಚಮುಖನೇಕ 
ಮುಖದಿಂದೊಗೆದಂ (ಸಿದ್ಧ ರಾ. ೧-೫೧). ಪಿ. ಒಂದೇ ಅಭಿಪ್ರಾಯಕ್ಕೆ 
ಅಥವಾ ಒಂದೇ ಪಕ್ಸ್ಚಕ್ಕೆ ಸೇರಿದುದು; ಏಕಪಕ್ಷೀಯವಾದುದು: 
ಏಕಮುಖವಾದ ಸಿದ್ಧಾಂತದಲ್ಲಿ ಸದಾ ಏನಾದರೊಂದು ದೋಷ ಸೇರಿ 
ಕೊಂಡೇ ಇರುತ್ತದೆ (ಜೀವಾತ್ಮ. ೧೦೬). [ಏಕೆ + ಮುಖ] 
ಏಕಮುಖಕರ (ನಾ). ಒಮ್ಮುಖವಾದ ತೆರಿಗೆ: ಜಾರ್ಡ್‌ನ ಏಕಮುಖ 
ಕರ ವಿಧಾನವನ್ನು ಕುರಿತು ವಿವರಿಸಲಾರಂಭಿಸಿದನು (ಪುನರು. ೩೦೫). 
[ಏಕಮುಖ + ಕರ್ಕ] 
ಏಕೆಮುಖತೆ (ನಾ). ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸುವುದು; 
ಒಮ್ಮುಖತೆ: ಸ್ವಾಮಿದಾಸರು ಕಾದಂಬರಿಯಲ್ಲಿ ಏಕಮುಖತೆಯ 
ಒಂದು ಮಹತ್ವದ ಸಾಧನವಾಗಿದ್ದಾರೆ (ಸಮಜೀ. ೧೭ ಪೀಠಿಕೆ). 
[ಸಂ. ಏಕಮುಖತಾ] 


ಏಳಮುಖಸಂಚಾರ ೧೧೪೫ ಏಕವಾಸ 


ವಿಕಮುಖಸಂಚಾರ (ನಾ). ಒಂದೇ ದಿಕ್ಕಿಗೆ ಹೋಗುವುದು; ಒಂದೇ| | ಏಕೆರೂಪತೆ (ನಾ). ಒಂದೇ ರೂಪದಲ್ಲಿರುವಿಕೆ ; ಭಿನ್ನತೆಯಿಲ್ಲದಿರು 


ದಿಕ್ಕಿನ ಸಂಚಾರ: ಅವಿನ್ಯೂರಸ್ತೆಯಲ್ಲಿ ಏಕಮುಖಸಂಚಾರವಿದೆ ವಿಕೆ: ಅಂತರರಾಷ್ಟ್ರೀಯ ಮಾರುಕಟ್ಟಿಯಲ್ಲಿ ಪೈ ಫೋಟ ಪರಸ್ಥಿತಿ 
(ರೂಢಿ). [ಏಕಮುಖ + ಸಂಚಾರ] ಯಲ್ಲಿದ್ದ ಏಕರೂಪತೆಗೆ (1800೦8€೧೮1೭)) ಭಂಗ ಉಂಟಾಗಿ ಅದರ ಪ್ರತಿ 
ಏಕಮುಖಿ (ಗು). ಒಂದೇ ಕಡೆ ಹೋಗುವ; ಒಮ್ಮುಖವಾದ : ಯಾಗಿ ಭಿನ್ನತೆ (ಜಲೀrಂ್ರೀಗೀy) ಪ್ರಾಪ್ತವಾಯಿತು (ಅಂತಸಂ. ೨೧೪). 
ಜನರೊಲುಮೆ ನಿಜವೆ? “ವಾಸನೆ ಏಕಮುಖಿಯೆ ? (ಕಎಫು. ೨೧-೪೯). 3 [ಸಂ. ಏಕರೂಪತಾ] _ 
[ಆ ಸೆಂ. ಏಕಮುಖನ್‌] ಏಕರೂಪಾಧೀನ (ಗು). ಒಂದೇ ರೂಪಕ್ಕೆ ಒಳಪಟ್ಟಿರುವ ; ಒಂದೇ 
ಏಕಮೂಲ (ಗು). ಒಂದೇ ಮೂಲವನ್ನು ಉಳ್ಳ : * ಒಂದೇ ಪದಾ ಆಕಾರಕ್ಕೆ ಒಳಗಾದ: ನಾನಾರ್ಥಮೇಕರೂಪಾಧೀನ ವಟೋರಚಿತ 
ರ್ಥಡ];, ಮೂಲತಃ ಒಂದೆ ೇ ಆದ: ಏಕಮೂಲ; ಸಹಭಾವಿ? ಮಪ್ಪೊಡಕ್ಕುಂ ಶ್ಲೇಷಂ (ಕವಿರಾ. ೩-೧೦೮). 
(Co—essential. ಇಂಕನಿ). [ಏಕ + ಮೂಲ] [ಏಕರೂಪ * ಆಧೀನ] 
ಏಕಮೂಲಿಕೆ (ನಾ). ಯಾವ ಕೋಗವನ್ನಾದರೂ ಗುಣಪಡಿಸುವ |1| ಏಕೆಲಡಿ (ನಾ). ಒಂದೇ ಎಳೆಯ ಮುತ್ತಿನಹಾರ; ಕಂಠಿಕೆ: “ಎಕ 
ಒಂದೇ ಮೂಲಿಕೆ, ಔಷಧಿ: ಮದ್ದಿನ ಗುಳಿಗೆಯೆಂದರೆ ಎಲ್ಲವಕ್ಕೂ ಲಡೀ, ಒಂದು ಸರೆ, ಏಕಾವಳೀಸರ? (ಸಿದ್ಧಾಂತಿ. ೧೭೪). 
ಏಕಮೂಲಿಕೆಯಂತೆ (ನಡೆದಾ. 1, ೪೩೮). "ಏಕಮಾತ್ರೆ' ಪರಾ. [ಏಕ + ಲಡಿ] 
[ಏಕ * ಮೂಲಿಕೆ] ಏಕಲಿಂಗ (ಗು). ೧. ಒಂದೇ ಲಿಂಗವುಳ್ಳ. (ನಾ). ೨. ಕುಬೇರ. 
ಏಕೆಮೇವ (ಗು). ಒಂದೇ ಒಂದಾದ: ಏಕಮೇವ ಭಾರತೀಯ ಸದಸ್ಮ [ಏಕ + ರಂಗ] 
ಳೆಂದು ಮನ್ನಣೆಯನ್ನು ಪಡೆದಿದ್ದ ಈ ಕವಯಿತ್ರಿ) (ಪ್ರಬಂಧ. ೯೧).|15| ಏಕಲಿಂಗದೇವ (ನಾ). ೧. ಒಂಟಿಯಾದ ಲಿಂಗ (ಕಿ). ೨. ಕುಬೇರ. 
ಓ ಸಂಸ್ಕೃತದಲ್ಲಿ ಏಕಂ ಏವ ಇವೆರಡೂ ಭಿನ್ನಶಬ್ದಗಳು. [ಸಂ.] [ಏಕಲಿಂಗ + ಜೀವ] 
` ಏಕಯಸ್ಟಿ (ನಾ). ಒಂದೇ ಎಳೆಯ ಮುತ್ತಿನ ಹಾರ; ಕಂಠಿಕೆ.| | ಏಕನಚನ (ನಂ). [ವ್ಯಾಕ] ಒಂದೇ ವಸ್ತುವನ್ನು ಹೇಳುವುದು: 
"ಎಕ್ಕಸರ್ಯ' ಪರಾ. [ಏಕ + ಯಷ್ಟಿ) *ಒಂದು ವಸ್ತುವನ್ನು ಹೇಳುವುದಕ್ಕೆ ಏಕವಚನವೆಂದೂ, ಒಂದಕ್ಕಿಂತ 
ವಿಕಯಸ್ಕಿಕೆ (ನಾ). - ಏಕಯಸ್ಟಿ: *ಏಕಾವಳೀ, ಏಕಯಸ್ಟ್ರಿಕಾ-- ಹೆಚ್ಚಾದ ವಸ್ತುಗಳನ್ನು ಹೇಳುವುದಕ್ಕೆ ಬಹುವಚನವೆಂದೂ ಹೆಸರು * 
ಒಂಟಸರ, ಏಕಲಡೀ, ಒಂದುಸರ, ಏಳಾವಳೀಸರ ? (ಸಿದ್ಧಾಂತಿ. ೧೭೪). |20 (ಮಧ್ಯಮ. ೩೫) ; ಏನೆಂಬ ಸರ್ವನಾಮಂ ತಾನದು ದಲ್ಲಿಂಗದೇಕವಚನಂ 
[ಸಂ. ಏಕಯಷ್ಟಿಕಾ] ನಿಜದಿಂ (ಶಮದ. ೭೯). [ಏಕ + ವಚನ] 


ಏಕರತ್ಲಿ, (ನಾ). ಒಂದೇ ರತ್ನವನ್ನು ಉಳ್ಳದ್ದು: *ಒಂಟರತ್ನದ | 
ಕಿನಿಕಡುಕು, ಷರಟನ ಗುಂಡಿ, ಮೊದಲಾದುವು; ಏಕರತ್ನ್ನಿ? (Solitaire. 


ಏಕವರ್ಣ (ನಾ). ೧. ಒಂದೇ ಬಣ್ಣ : ಜಗಜ್ಜನಕನೊಟ್ಟದ ಪೊನ್ನ 
ರಾಶಿಗಳಂ ಜಗಜ್ಜನಕಿತ್ತು ತತ್ಯನಕವರ್ಣದಿನೇಕವರ್ಣಮೆ ಮಾಡಿದಂ 


ಇಂಕನಿ). [ಆ ಸಂ. ಏಕರಕ್ನಿನ್‌] ; |. ಜಗಮೆಲ್ಲಮಂ (ಆ ದಿ ಘು. ೮-೬೫). ೨. ಒಂದು ಅಕ್ಷರ. ೩. ವರ್ಣ 
ಏಕರತ್ಲಿ (ನಾ). ಒಂದು ಗುದ್ದುಮೊಳ. (ಏಕ * ರತ್ನಿ] 125| ಸಂಕರ. [ಏಕ + ವರ್ಣ] 
ಏಕರಥಿಕ (ನಾ). ೧. ಒಂದೇ ರಥದಲ್ಲಿ ಯುದ್ಧವನ್ನು ಮಾಡು ಏಕವಸ್ತು (ನಾ). ಪರಮಾತ್ಮ: ಅಕಾಶಪಥ ಮಾಜದೇಕವಸ್ತುವ ತಿಳಿದು 

ವವನು. ೨. ಅದ್ವಿತೀಯನಾದ ರಥಿಕ; ಏಕಾಂಗಶೂರ : ಭೀಷ್ಮ ಸಾಕಾರವಳಿದು ನಿಜವಾದ ಐಕ್ಶಂಗೆ ಏಕತ್ರ ನೋಡ (ಸರ್ವಜ್ಞ. ೧೪೭). 

* : ಏಕರಥಿಕನಾಗಿ ರಾಜರನ್ನೆಲ್ಲಾ ಗೆದ್ದು ಕನ್ನೆ ಯರನ್ನು ಹಾರಿಸಿಕೊಂಡು (ಏಕ + ವಸ್ತು) 

ಬಂದ ವೀರ (ವಡಛಾ. ೩೫೮). [ಏಕ * ರಥಿಕ) ಏಕವಸ್ತ್ರ (ನಾ). ಒಂದೇ ವಸ್ತ್ರ, ಬಟ್ಟಿ: ಭೀಕರವನಕಾಯವು 
ಏಿಕರದನ (ನಾ). ಒಂದೇ ಹಲ್ಲನ್ನು ಉಳ್ಳವನು ; ಗಣೇಶ: ಪಂಚವ|30) ಏಕವಸ್ತ್ರವು ಇಲ್ಲ (ಸಿದ್ಧಪು. ೬-೧೬)- [ಏಕ + ವಸ್ತ್ರ) 

ದನನ ಮುದದ ನವೃಸದನ ಜಿತಮದನ ಭವಕದನ ಕನಡೇಕರದನ| |ಏಕವಾಕ್ಕ (ನಾ). ೧. ಒಂದೇ ಮಾತು. ೨. ಒಂದೇ ಮಾತನಾಡು 

(ಉದ್ಭದೇ. ೨-೬). [ಏಕ + ರದನ] ವವನು; ಸತ್ಯವಂತ: ಅಷ್ಟಾ ದಶಧರ್ಮ ಶಾಸ್ತ್ರ ಕಕತ ಏಕವಾಕ್ಕ 
ಏಕರಸ (ನಾ). ೧. ಒಂದೇ ರಸ. ೨. ಒಂದಾಗಿರುವಿಕೆ; ಸಮರಸ: ರಚಳಿತಛೈರ್ಯ್ಯರ್‌ (ಕಣ. 1, ೧೦-೭; 1080) ; ; ! ಪ್ರಾಕೃ ತನಲ್ಲನೀ 

ಸೌಜನ್ಮಕಂದಾಂಕುರನುಮಪ್ಪ ವಜ್ರಾಯುಧಂ ಪ್ರಮತ್ತನುಮೇಕರಸನು ಜಿತರೆಢಾಗ್ರತನೂಭವನೇಕವಾಕ್ಮನಾಕಾಕರಿಕರ್ಣ ಚಾಮರಯಶಂ 

ಮಾಗಿ (ಶಾಂಶಿಪು. ೮-೪೭ ವ). [ಏಕ + ರಸ] 95 (ಪಂರಾಮಾ. ೫-೭೨); ಏಕವಾಕ್ಕರಹಿತವಿಧ್ವಂಸಕರಾಶ್ರಿತಜನಕಲ್ಪವ್ರಿಕ್ಷರ್‌ 
ಏಕರಾಜ (ನಾ). ೧. ಶ್ರೇಷ್ಠನಾದ ರಾಜ. ೨. ಏಕೈಕ ಪ್ರಭುತ್ವ; (ಸೌಇಇ. 2೧೭, ೬೦-೪೩ ; 1108). (ಎಕ + ವಾಕ್ಯ? 

ಸರ್ವಾಧಿಕಾರಿತ್ವ: ಆಕೆಯ ಮದವೆದ್ದ ಜವ್ವನ ಮನ್ಮಥಗೇಕರಾಜವ ಏಕವಾಕ್ಯತೆ (ನಾ). ಒಂದೇಮಾತು; ಒಕ್ಕೊರಲು ; ಒಪ್ಪಿಗೆ; 

ಮಾಳ್ಪುದೆನಲು (ಭರಚ. ೨-೪೯). [ಎಕ + ರಾಜ) ಸಮ್ಮತಿ: ನೀವನ್ನುವದು ಸತ್ಯವೆಂದು ಅಲ್ಲಿ ನೆರೆದವರೆಲ್ಲರೂ ಏಕವಾಕ್ಕತೆ 
ಏಕರಾಜಕ (ನಾ). ನಿರಂಕುಶಾಧಿಕಾರ ; ಏಕಸ್ವಾಮ್ಯ. (ಸಂ. ಯಿಂದ ಸಮರ್ಥಿಸಿದರು (ಕಳ್ಳಕಾ. ೪೫) ; ಅವರಿಬ್ಬರಲ್ಲಿ ಏಕವಾಕೃತೆಯಿದೆ 
ಏಕರಾತ್ರ (ನಾ). ೧. ಒಂದು ರಾತ್ರಿ. ೨. ಒಂದೇ ರಾತ್ರಿಯ ಲ್ಲಿ|4| (ರೂಢಿ).  - [ಸಂ. ಏಕವಾಕ್ಕತಾ] 

ಮುಗಿಯುವ ಸಮಾರಂಭ: ಏಕರಾತ್ರವಿವಾಹವನ್ನು ಮಾಡಬಾರದು ಏಕವಾರ (ಅ). ಒಂದೇ ಒಂದು ಬಾರಿ, ಸಲ: ಏಕವಾರವೆ ನಿನಗೆ 

(ಲಕ್ಷ್ಮ್ಮೀಪ್ರ. ೧೯೪). [ಸಂ. (ಏಕ + ರಾತ್ರಿ * -)] ಶರಣೆಂದರಿಗೆ' ಭಯದ ಸೋಕುಂಟಿ ಎಬ್ಲ ಬಗೆ ಪೊರೆನ ಶ್ರೀರಾಮ 
ಏಕರೂಪ (ಗು). ೧. ಒಂದೇ ರೀತಿಯ ; ಸಮಾನವಾದ (ನಾ). (ಕುಮಾಕೃ. ೬೯). [ಏಕ + ನಾರ್ಕ] 


೨. ಒಂದೇ ರೂಪ, ಆಕಾರ: ಚಡಂದ್ರಪ್ರಭಾಪುಸ್ಪದಂತರೆನಲ್‌| | ಏಕೆವಾಸೆ (ನಾ). ಒಂಟಿಯಾಗಿ ವಾಸಿಸುವುದು : ಏಕವಾಸದಲಿರ 
ಎ ಏಕರೂಪಮೆ ಜಗಳಾ ್ಯಿಶ್ಚರ್ಯಮಂ ಪು ಟ್ಟ ಸುಶ್ತಿರೆ (ಆದಿಪು.|45 ದಡೆನ್ನನು ನೂಕಲಜ್‌ ಯದು ದಿನವನೊಂದನು (ನಿಭಾಗ. ೫-೨-೨೦). 
Ne [ಎಕ * ರೂಪ] [ಏಕ + ವಾಸ್ಕ] 


ಏಕವಿಹಾರಿ 


ಏಕವಿಹಾರಿ (ನಾ). ಒಂಟಿಯಾಗಿ ಸಂಚರಿಸುವವನು: ಗಣಘೋಷಣಾ 
ನಂತರಂ ಏಕವಿಹಾರಿಯಾಗಿ,ವಿಹಾರಿಸುತ್ತುಂ (ಶಾಂತಿಷು. ೯-೨೭ ವ). 
[ಆ ಸಂ. ಏಕವಿಹಾರಿನ್‌] 
ಏಕವೇಣಿ (ನಾ). ೧. ಒಂದೇ ಜಡೆಯುಳ್ಳವಳು. ೨. (ಪತಿ ವಿರಹ 
ಸೂಚಕವಾಗಿ).ಜಡೆ ಕ ಟ್ರ ಕೊ ಳ್ಳ ದವಳು: ದುಃಖಕೆ ಭಯಕೆ 
ನಿರಶನಕೆ ತತ್ತರಿಸಿ ಕುಸಿದಳ್‌ ರಘೂದ್ವಹನ ರಾಣಿ ಆ ಏಕವೇಣಿ 
(ಶ್ರೀರಾಮಾ. ೪೮೯-೮೫). [ಏಕ + ವೇಣಿ] 
ಏಕವ್ಯತಿರೇಕೆ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ 
ಒಂದು: ಉದಾ: ಶ್ರೀವನಿತಾ ಪ್ರಸವದಿನಾ ಲಾವಣ್ಯದಿನತಿಗಭೀರ 
ಭಾವದೆ ನೀನಿಂತಾ ವಾರಿಧಿಯಂ ಪೋಲ್ವೈ ಕೇವಲಭೇದಂ ದ್ವಿತೀಯ 
ಲಲಿತಾಕಾರಂ | ಏಳವ್ಯತಿರೇಕಂ (ಕವಿರಾ. ೩-೪೦). [ಏಕ + ವ್ಯತಿರೇಕ] 
ಏಕಶಃ (ಅ). ಒಂದೊಂದಾಗಿ: “ಏಕಶ$ - ಒಂದೊಂದಾಗಿ? (ತತ್ತ್ವಪ್ರ. 
೧೦೨). [ಸಂ.] 
ಏಕಶೇಷ (ನಾ). ಒಂದೇ ಒಂದು ಉಳಿದುಕೊಂಡಿರುವುದು: 
ಭವದೇಕಶೇಷಮಾದುದು ಯುವರಾಜಾದಿಗಳ ಸಾಯೆ (ಗದಾಯು. 
೩-೮೩). [ಏಕ + ಶೇಷ) | 
ಏಕಸಂಧಿ (ನಾ). ಒಂದು ಸಲ ಕೇಳಿದ ವಿಷಯವನ್ನು ಗ್ರಹಿಸಿ ಪುನಃ 
ಅದನ್ನು ತಪ್ಪದೆ ಹೇಳಬಲ್ಲವನು : ಕಪಿಲನೆಂಬೊನೇಕಸಂಧಿಯಪ್ಪು 
ದಜಂಂ. . -ಶ್ರುತಿ ಸ್ಮೃತಿ ಶಾಸ್ತ್ರೋಕ್ತ್ರಮುಖನಾಗೆ (ಶಾಂತಿಪು. ೧-೬೨ ವ). 
[ಏಕ + ಸಂಧಿ] 
ಏಕಸಂಧಿಗ್ರಾಹಿ (ನಾ). - ಏಕಸಂಧಿ (ಕ). 
[<£ ಸಂ. ಏಕಸಂಧಿಗ್ರಾಹಿನ್‌] 
ಏಕಸಂಧಿಗ್ರಾಹಿತ್ವ. (ನಾ). ಒಂದೇ ಬಾರಿ ಓದಿ ಅಥವಾ ಕೇಳಿ 
ವಿಷಯವನ್ನು ಗ್ರಹಿಸುವುದು (8). [ಸಂ.7 
ಏಕಸತ್ತೆ (ನಾ). ನಿರಂಕುಶಾಧಿಕಾರ; ಏಕಸ್ವಾಮ್ಯ : ಸರಂಜಾಮಾ 
ಏಕಸತ್ತೆ (ರಾಜಸತ್ತೆ) ವಿರುದ್ಧ ಧರ್ಮದ ಅಂಧಸತ್ತೆಯ ವಿರುದ್ಧ ... 
ಸಂಘಟತ ಕ್ರಾಂತಿಯನ್ನು ಹೂಡಿ... ಮತಸ್ವಾತಂತ್ರ್ಯವನ್ನೂ ಸ್ಥಾಪಿಸಿ 
ಕೊಂಡಿತು (ಮಾವಾದ. ೧೫೨). "ಪ್ರಜಾಸತ್ತೆ? ಪರಾ. 
[ಸೆಂ. ಏಕಸತ್ತಾ) 
ಏಕೆಸರ, (ನಾ). ಒಂದೇ ಧ್ವನಿ; ಹೊಂದಿಕೊಂಡ ಧ್ವನಿ: ಮುಂಬೆಳಗ 
ಕಿರಣವೆ ಅರುಣಾಚಲದಿಂದಿಳಿದು ರಮಣವಾಣಿಯಲೇಕಸರವಾಗಿದೆ 
(ಅರಳು. ೯೭-೧೪). [ಏಕ + ಸರ್ಕ] 
ಏಳಿಸೆರ್ಕ (ನಾ). ಒಂಜೀ ಎಳೆಯ ಹಾರ: ನಿಂಗಿಯ ಕೊರಳಲ್ಲಿ ತಾನು 
ಎಂದೂ ಕಾಣದ ಒಂದು ಏಕಸರವು ಅವನ ಕಣ್ಣಿಗೆ ಮಿಂಚಿತು (ರಕ್ತಧ್ವ. 
೮೨). [ಏಕ + ಸರ್ಯ) 
ಏಳಸರ್ಯ (ನಾ). ಒಂದೇ ಪಟ್ಟು (?): ಹನ್ನೆರಡು ಏಟನವಳಗೆ 
ವಂದೊಂದರಿಂದ ಸಾಧನೆಯನ್ನು ಅನ್ಯೋನ್ಯವಾಗಿ ಮಾಡಲುಪಟ್ಟದ್ದಕೆ 
' ಆದೇಯೇಕಸರಾ ಎಂದು ಹೇಳುವದು (ಖಡ್ಗಟೀ. ೫-೭೧). [2] 
ಏಕಸರ್ಗ (ನಾ). ಏಕಾಗ್ರ ಚಿತ್ತ: “ಏಕತಾನಃ.. . ಏಕಸರ್ಗಃ, 
ಐಕಾಗ್ರಹಃ, ಏಕಾಯನಗತಃ - ೭ ಏಕಾಗ್ರಚಿತ್ತನ ಪೆಸರು” (ಸಿದ್ಧಾಂತಿ. 
೨೯೬). [ಏಕ + ಸರ್ಗ] 
ಏಕಸ (ನಾ). ಒಂದೇ ಬಂಡೆ: ಭದ್ರಬಾಹುಭಟ್ಟಾರೆರ್‌ ಕಟ್ಟಪ್ಪು 
ನಾಡಡವಿಯ ಬೆಟ್ಟಿದ ಮೇಗಣೇಕ ಸಣ್‌ [ಪಾಕಾಂ. ಣೆಕಸಟಜ್‌ಾ, 
ಜೆಕಸಿಲೆ, ಣೆಕಶಿಲೆ]ಯ ಮೇಗಿರ್ದು ಚತುರ್ವಿಧಮಪ್ಪಾಹಾರ ಕಂ 
ಶರೀರಕ್ಕಂ ಜಾವಜ್ಜೀವಂ ನಿವೃತ್ತಿಪೂರ್ವಕಂ ಸಂ ನ್ಯ ಸನಂಗೆಯ್ದರ್‌ 


(ವಡ್ಡಾರಾ. ೮೮-೨೭). [ಎಕ + ಸಜಿ] 


v೬ 


ಏಕಸ್ವರ 


| ಏಕಸಾ "ಏಕಸಾನು? ನೋ. 

| ಏಕೆಸಾನು, ಏಕಸಾ (ಅ). ಎಡೆಬಿಡದೆ; ಒಂದೇ ಸಮನೆ; ಸಂತತ 

| ವಾಗಿ: ದರಿದ್ರಮಳೆ ಏಕಸಾನು ಹೊಡೆದು, ಮುಂಗುಬಂದ ಸಸಿಗಳೂ 

|. ಕೊಳೆತುಹೋದವು (ಮರಮ. ೩೨). ಖಕಸಾ: (ಕಿಸಂಗ್ಲಾ. ೧೧೯). 

i [+ ಪಾರೆ. ಯಕ್ಸಾನ್‌ ; ಹಿಂ. ಏಕಸಾ - ಸಮಾನವಾದ, ಒಂದೇ 
ರೀತಿಯಾದ ; ಮರಾ. ಏಕಸ್ಯಾ ಏಕಸಹಾ, ಏಕಸಾಹಾ] 

ಏಕಸಾರ (ನಾ). [ನೀತ್ಸೆ] (2): ನವಸಾರ ಅಷ್ಟಸಾರ ದಶಸಾರ 
ಪಂಚಸಾರೆ ಚತುಸ್ಸಾರ ಏಕ ಸಾರ. ಇಂತಿವನತಿಗಳೆದ ಮಹಾಮಹಿ 
ಮನ ನಿಲವು ಲಿಂಗದಲ್ಲಿ ಸಂಪೂರ್ಣ (ಪದಗೋ. ೧೩). [1 

10 ಏಕಸಿಳ್ಳ (ನಾ). ಒಂದೇ ಒಂದು ಅಗುಳು ಅನ್ನ: ಏಕಕಬಳೋನಾ 
ದ್ಕೇಕಸಿಕ್ಕ ಪ್ರಮಾಣಾಹಾರಂಬರಂ ಬರ್ಪವಮೋದರ್ಯವಮೆಂಬೆರಡನೆಯ 
ತಪದೊಳಂ (ಆದಿಪು. ೬-೩೦ ವ). [ಏಕ - ಸಿಕ್ಚ] 

ಏಕಸೂತ್ರತೆ (ನಾ). ಒಂದು ಕಟ್ಟಿಗೆ ಒಳಪಟ್ಟಿರುವಿಕೆ; ಹೊಂದಾ 
ಜಿಕೆ : ಹೀಗೆ ಬಳ್ಳಿ ನಳ್ಳಿಯಾಗಿ ಈ ಸಂಬಂಧಗಳು ಬೆಳೆದುಕೊಂಡು ಕಥಾ 
ನಕದ ಏಕಸೂತ್ರತೆಯನ್ನು ಕಾಯುತ್ತವೆ (ಸಮಜೀ. ೧೮ ಹೀಠಿಕೆ). 

[ಸಂ. ಏಕಸೂತ್ರತಾ) 

ಏಕೆಸ್ಥ (ಗು). ಒಂದೇ ಆಗಿರುವ: ನಮ್ಮನತ್ಯಾಗ್ರಹದಿಂ ಶಿಕ್ಷಿಸಿ 
ಸಾಕ್ಷರಿಕರಂ ಮಾಲಸ್ಟೊಡೆ ನಮ್ಮೊಲ್ಲದುದಾವುದೆಂದು ತಮ್ಮಿರ್ವರುಮೇಕ 
ಸ್ಮರಾಗಿ ಸೂರ್ಯಮಿತ್ರನ ನುಡಿಗೊಡಂಬಟ್ಟು .(ಸುಕುಮಾ. ೨-೫೫ ವ). 

ಏಕಸ್ತರಾಗು, ಏಕಸ್ಥರಾಗು - ಒಟ್ಟಾಗು;, ಒಂದು ಗೂಡು: 

ಪ್ರಮುಖಮಹಾಜನಂಗಳೆಂಭತ್ತ ನಾಲ್ವರುಮೇಕಸ್ತರಾಗಿರ್ದು (ಸೌಇಇ. 
IX-i, ೨೪೮-೧೯ ; 1147); ಪೊಗಳ್ತೆವಡೆದೈವತ್ತೊ ಕ್ಯಲ್ಲಳೇಕಸ್ಕರಾಗಿ 
(ಎಇ. ೫೫, ೧೨-೩೬; 1167); ನಾಗರೆಸರು ತಾವು ಏಕಸ್ಥರಾಗಿ (ಎಇ. 
20೦1, ೨-೫೮ ; 1260). [ಸಂ.) 

ಏಕೆಸ್ಸಲ (ನಾ). ಒಂದೇ ಸ್ಥಲ, ಜಾಗ: ಸ್ಥಲದ ನೆಲೆ ಒಂದೆಂತಜ 


ಏಕಸ್ಮಲಮೂರ್ತಿ ನೀನೆ (ಮೋಳಿಮಾ. ೨೦೦-೭೪೫). 


20 


[ಖಕ + ಸ್ಥಲ) 
ಏಕಸ್ಥಾನ (ನಾ). ೧. - ಏಕಸ್ಥಲ. ೨. [ಗಣಿತ] ಸಂಖ್ಯೆಗಳಲ್ಲಿ ಬಲ 
ಗಡೆಯಿಂದ ಮೊದಲನೆಯ ಸ್ಥಾನ: ೧೨೫ ಎನ್ನುವಲ್ಲಿ ೫ ಏಕಸ್ಥಾನ 
ದಲ್ಲಿದೆ (ರೂಢಿ). [ಖಕ + ಸ್ಥಾನ] 
ಏಕಸ್ಸಾನಿ (ಗು). ಒಂದೇ ಸ್ಥಳದಲ್ಲಿ ಹುಟ್ಟುವ: ಏಕಸ್ಥಾನಿಗಳನಜ್‌ದು 
ವರ್ಣಾವೃತ್ತಿಯಂ ಮಾಬ್ಬುದು (ಶಮದ. ೩೦ ವೃತ್ತಿ). 
[ಆ ಸೆಂ. ಏಕಸ್ಥಾನಿನ್‌) 
ಏಕಸ್ಥಾನೀಯ (ಗು). -ಎಕಸ್ಥಾನಿ: ಳಕಾರವೂ ಲಕಾರವೂ ಏಕ 
ಸ್ಥಾನೀೀಯಗಳೆಂದು ಕೇಶಿರಾಜನು ಹೇಳಿದ್ದರೂ, ನಿಜವಾಗಿ "ಳ' 
ಮೂರ್ಧನ್ಯ (ಕೈಪಿಡಿ. ೫). [ಸಂ.] 
ಏಕಸ್ಮಿತಿ (ನಾ). ಒಂದೇ ಸ್ಥಿತಿ; ಬದಲಾವಣೆಯಿಲ್ಲದಿರುವಿಕೆ : ನಿನ 
ಗಲ್ಲದೇಕಸ್ಥಿತಿಯಿಲ್ಲಾರ್ಗಂ ಸ್ವಭಾವಸೌಂದರರೂಪಾ (ಜಿನಾಲೆ. ೩೧-೨೧). 
[ಏಕ + ಸ್ಥಿತಿ) 
ಏಕೆಸ್ವ(ನಾ). ಒಬ್ಬನಿಗೇ ಇರುವ ಅನುಭವದ ಹಕ್ಕು, ೨-ಅಧಿಕಾರ : 
ಏಕಸ್ವಗಳು, ನವನಿರ್ಮಿತಿಗಳು ಮತ್ತು ನಕ್ಷೆಗಳು (ಭಾಧಾನ. ೨೮೨). 
[ಏಕ + ಸ್ವ) 
ಏಕಸ್ಟರ (ನಾ). ಒಂದೇ ಸ್ವರ, - ವರ್ಣ : ಬೆರಸಿರೆ ಮುಂದಂ ಯೋಗಾ 
ಕ್ಷರಂಗಳೇಕಸ್ವರಂಗಳಿಂ ಸು ಪ್ರಾಸಂ ನೆರೆದು ವಿಪರ್ಯಾಸಕ್ರಮಮಿರೆ 
ಸತತಂ ಶಾಂತಪೂರ್ವಮಕ್ಕುಂ ಪ್ರಾಸಂ (ಭಂದೋಂಬು. ೧-೫೦). 
[ಏಕ + ಸ್ವರ] 


45 


ಏಕೆಸ್ವಾಮ್ಯ 
ಏಕಸ್ಟಾಮ್ಯ (ನಾ). ಓ ಬ್ಬನಿ ಗೇ ಇರುವ ಅನುಭವದ ಹಕ್ಕು, 
ಗುತ್ತಿಗೆ: (ಯಾವುದಾದರೂ ಸರಕಿನ ವ್ಯಾಪಾರ ಮಾಡುವುದರಲ್ಲಿ) 
ಏಕಸ್ವಾಮ್ಯ (Monopoly. ಇಂಕನಿ). [ಎಕ + ಸ್ವಾಮ್ಯ) 
ಏಕಸ್ವಾಮ್ಯತೆ (ನಾ). ಎ ಏಕಸ್ವಾಮ್ಯ : (ಸರ್ಕಾರವು ವಿಶೇಷ ಹಕ್ಕಾಗಿ 
ಒಟ್ಟನಿಗೆ ಕೊಟ್ಟ) ಏಕಸ್ವಾಮ್ಯತೆ (Monopoly. ಇಂಕನಿ). 
(ಸಂ. ಏಕಸ್ವಾಮ್ಯತಾ] 
ಏಕಹಸ್ತ (ನಾ). ಒಂದೇ ಕೈಯನ್ನು ಉಳ್ಳ ವನು; ಒಕ್ಕೈಯ್ಯ: 
*ಏಕ (ಪಾಠಾಂ. ವಿಕಳ]ಹಸ್ತಂ ವಿಕಳಪಾಣಿಯೊ ಕೈಯ ನಕ್ಕು? 
(ಮಂಗಳಾ. ೧೧೫-೬). [ಏಕ + ಹಸ್ತ) 
ಏಕಹಾಯನ (ನಾ). ಒಂದು ವರ್ಷ: ಅಹಿತಾಲಯಮೆನಿಸಷ್ಟಮ 
ಗೃಹ ದೊಳ್ಳ್‌ ಸೌಮ್ಮೆ ೇತರಗ್ರ ಹಂ ನಿಲೆ ಪಾಪಗ ಗ್ರಹಮೆದನಾಳೋಕಿಪೊ 
ಡೇಕಹಾಯನದಿನತ್ತ ಭಗ ನಿರ್ವಹಿಸಂ (ಜಾತಿ. ೬-೧೭). 
[ಏಕ + ಹಾಯನ] 
ಏಕಹಾಯನಿ (ನಾ). ಒಂದು ವರ್ಷದ ಕರು. 
[ಸಂ. ಏಕಹಾಯನೀ (ಏಕ + ಹಾಯನ* -)] 
ಏಕಾಏಕಿ, ಏಕಾಯೇಕಿ (ಅ). ಒಮ್ಮೆಲೇ; ಇದ್ದಕ್ಕಿದ್ದಂತೆ: ಪಟ್ಟಣಕ್ಕೆ 
ಬಂದು ಏಕಾಏಕಿ ರಾಜನ ಸಭೆಯನ್ನು ಪ್ರವೇಶಿಸುವುದಕ್ಕೆ: ಭಯಪಟ್ಟು 
(ಕಥಾಮಂ. 3೪, ೬೩); ಏಕಾಏಕಿ ಮೇಲೆ ಬಿದ್ದ ಭಟಏರನ್ನು ನೋಡಿ ಶತ್ರು 
ಗಳು ನಿರುಪಾಯರಾಗಿ .. 
ಅವನಿಗೆ ಮೈಸೂರುಪಾಕು ಕಂಡರೆ ಬಹಳ ಆಸೆ. ಅದರೆ ಅವನ ಸ್ವಾಭಿಮಾನ 


ಅದನ್ನು ಏಕಾಏಕಿ ಮುಟ್ಟಿಗೊಡಿಸಲಿಲ್ಲ (ಸಾವಿಸ. ೨೫). ಏಕಾಯೇಕಿ : 


ಆಗ ದೊರೆಯು ಏಳಾಯೇಕಿ ಬಂದೇಬಿಟ್ಟಿನು (ಕಿಂಕಥೆ. ೧೭); ಏಕಾ 
ಯೇಕೀ ಆ ಮುದುಕ ಶಿವಾಜಿರಾಯನ ಬಂದನಂತ (ಅಪನಾ. ೨೧೪). 
[5-.ಹಿಂ, ಏಕಾವಏಕ್‌; ಪಾರ, ಯಕಾಯಕ್‌) 

ಏಕಾಂಗ (ನಾ). ೧. ಒ ಬ್ಬಂಟ ಗೆ: ವನ್ಮದ್ವಿಪಘಟಿಯನಿಭೇಂದ್ರಾರಿ 
ಫೊಕ್ಕಂತೆವೋಲ್ಮಿಯ್ಲಲಿ ಪೊಳ್ಳೇಶಕಾಂಗದಿಂದಿಕ್ಕಿದ ನೀರಜವನಂ ವೀರ 
ಮಾರ್ತಂಡ ದೇವಂ (ಕ ಇ ಆ. ೨-೨-೫೨] 1058) ೨. ಅಂಗರಕ್ಷಕ; 
ಮೈಗಾವಲಿನವನು. &. ಮಂಗಳಗ್ರಹ; ಅಂಗಾರಕ. ೪. ಬುಧ 
ಗ್ರಹ. ೫. ವಿಷ್ಣು. ೬. ಗಂಧದ ಮರ. [ಏಕ * ಅಂಗೃ] 

ಏಕಾಂಗವಿಜಯ (ನಾ): .೧. ಒಬ್ಬನೇ ಯುದ್ಧಮಾಡಿ ಪಡೆಯುವ 
ಗೆಲವು. ೨. ಏಕಾಂಗಿಯಾಗಿ ಹೋರಾಡಿ ವಿಜಯವನ್ನು ಪಡೆದ 
ವನು: ಗೋಗ್ರಹಣದ DPS Sy, ವಿಜಯಂ 
(ಗದಾಯು. ೨-೩೯). [ಐಕಾಂಗ + ವಿಜಯ] 

ಏಕಾಂಗವೀರ (ನಾ). ೧. ಏಕಾಂಗಿಯಾಗಿ ಕಾದುವ ವೀರ; 
ಅಸಹಾಯ ಶೂರ: ಪಠಾಣರ ಪಡೆಯೊಡನೆ ಏಕಾಂಗವೀರನಾಗಿ 
ಕಾದಬೇಕಾಯಿತು (ಬಂಕಿಮ. ೧೫೨). ೨. ಹೊಯ್ಸಳರಾಜರ ಒಂದು 
ಬಿರುದು: ಅಸಹಾಯಶೂರನೇಕಾಂಗವೀರ ಶನಿವಾರಸಿದ್ಧಿ ಗಿರಿದುರ್ಗ್ಗ 
ಮಲ್ಲ (ಎಕ. ೪, ಹಾಸನ. ೬೧-೨೭; 1218). [ಏಕಾಂಗ* ವೀರ] 


ಏಕಾಂಗಿ (ನಾ). ೧. ಒಬ್ಬಂಟಗ; ಏಕಾಕಿ: ಏಕಾಂಗಿಯಾಗಿ ಮೈಮೇ, 
ಲಿನ ಹುವ್ವ ಬಾಡದಂತೆ ಊರೆ ಮಂದಿ ಬರುವವರೆಗೆ ಅವರನ್ನು ತಡೆದದ್ದು. 
ಅವನಿಗೆ ಸೋಜಿ ಗವಾಯಿತು (ಸವತಿ. ೫೭). ೨. ಏಕಪಕ್ಷೀಯ 
ವಾದುದು ; ಅಪೂರ್ಣವಾದುದು : ಕುಮುದಳ ಪಕ್ಷ ನಿರೂಪಿತವಾಗದೆ: 
ಇರುವದರಿಂದ ಭಾವಚಿತ್ರಣ ಏಕಾಂಗಿಯಾದಂತೆನಿಸುತ್ತದೆ (ಹೊಸಕ್ತಿ. 


೨೮೧). [< ಸಂ. ಏಕಾಂಗಿನ್‌] 


*ಭಟರ ಖಡ್ಗ ಗಳಿಗೆ ತುತ್ತಾದರು (ಕಛವಿ. ೨೧೭);. 


೧೧೪೭ 


20 


ಏಕಾಂಘಿ) (ನಾ). ಒಂದೇ ಕಾಲು ಉಳ್ಳವನು; ಕುಂಟ: *ಏಕಾಂಭ್ರ,|45 


ಯೆನೆ ಕುಂಟಿನಕ್ಕು (ಮಂಗಕಾ. ೧೧೫-೬). [ಏಕ * ಅಂಥ) 


ಏಕಾಂತನಿಕೇತನ (ನಾ). - 


ಏಕಾಂತಬಂಧನ 


ಏಕಾಂತ (ಗು). ೧. ಒಂಟಿಯಾದ. ೨. ಗುಟ್ಟಾದ; ರಹಸ್ಯವಾದ. 
&. ಒಂದೇ ವಿಷಯ ಅಥವಾ ವಸ್ತುವಿನಮೇಲೆ ಗಮನವನ್ನು 
ಹರಿಸಿದ: ಅಂತು ಬಿಟ್ಟ: ತೆಜದಿಂ ವರಗೀತ ಗುಣೋದಯೈಕಾಂತ ಕಾಂತ 
ವಿಷಯಾಶಯರಾಗಿ (ಕವಿರಾ. ೩-೨೨೪). ೪, ಅಧಿಕವಾದ; ಹೆಚ್ಚಾದ. 
(ನಾ). ೫. ಯಾರೂ ಇಲ್ಲದ ಸ್ಥಳ; ಗುಟ್ಟಾದ ಸ್ಥಳ: ಅಂತೇ 
ಕಾಂತದೊಳ್‌ ತಮ್ಮ ತಂದೆಯ ಮನೋಗ್ಲಾನಿಯಂ ಪಜಶಿಪಡೆ ನುಡಿದು 
(ಸುಕುಮಾ. ೭-೯ ವ); ಕೈ ಕೇಯಿಯು ಸರ್ವಾಭರಣಭೂಷಿತಳಾಗಿ 
ಉತ್ತಮವಾದ ರೂಪುಳ್ಳವಳಾಗಿ, ನಗುನಗುತ್ತ, ಏಕಾಂತದಲ್ಲಿ ಗಂಡನನ್ನು 
ಕೆಂಡು (ವಚಭಾ. ೪೦೫). ೬. ಬೇರೆಯಾರೂ ಇಲ್ಲದಿರುವಿಕೆ : ತನ್ನಲ್ಲಿಗೆ 
ವಂದೊಳನೇಕಾಂತಂ ಸಮನಿಸಿದೊಡಾಕೆಗಳಿಪದೆ ಫೋಗವೇಟ್ಲ ಧನದತ್ತ 
ನೊಳ್ಳಿದಂ (ವಡ್ಡಾರಾ. ೧೭-೧೩); ಲಗ್ನವಾದ ಮೊದಲ ಕೆಲವು ದಿನಗಳ 
ಮಟ್ಟ ಗಾದರೂ ಗಂಡಹೆಂಡಿರಿಬ್ಬರಿಗೆ ಪೂರ್ಣ ಏಕಾಂತದ ಅವಶ್ಮಕತೆ 
ಇರುತ್ತದೆ (ಆಬೊ ಲೇ. ೧೩೦). ೭. ಕಿವಿಮಾತು; ರಹಸ್ಯ; 
ಗುಟ್ಟು: ತಳರಲೇತಕೆ ನೀವು ಕುಳ್ಳಿರಿರೈ ನಿಮ್ಮ ಕಳೆದೆನಗುಂಟಿ 
ಯೇಕಾಂತಾ.(ಭರಚ. ೪೯-೩೬); ಏಕಾಂತ ಹೋಗಿ ಲೋಕಾಂತವಾಯಿತು 
(ಗಾದೆ); ಇಬ್ಬರಿದ್ದರೆ ಏಕಾಂತ ಮೂವರಿದ್ದಕೆ ಲೋಕಾಂತ (ಗಾದೆ). 


೮. ಮಂ ತ್ರಾ ಲೋಚನೆ: *ಮಂತಣಮೆಂದುಸಿರಲ್ಶೇಕಾಂತಂ? 
(ಕನಿಕಂ. ೨೦೪). ೯. ಬದಲಾಗದ ವೃತ್ತಿ, ನಿಯಮ: “ಏಕಾಂತ 


ವೆಂದರೆ ಒಂದೇ ಸ್ವಭಾವದಲ್ಲಿರುವುದು. ಸರ್ವಸ್ವಭಾವ ಧರ್ಮದಲ್ಲೂ 
ಇರುವುದಕ್ಕೆ ಅನೇಕಾಂತವೆಂದು ಅರ್ಥ? (ಹಿಂದಸಾ. ೭೭). 
ಏಕಾಂತದ ಅವಸರ - ಏಕಾಂತದಲ್ಲಿ ನಡೆಸುವ ಪೂಜೆ; ರಹಸ್ಯ 
ಪೊಜೆ: ಮಲ್ಲಿಕಾರ್ಜುನ ದೇ ವರಿ ಗೆ ಏಕಾಂತದ ಅವಸರಕೂ ಕೂಡಿ 
ಕೊಟ ಗ್ರಾಮ | (ಮೈಆರಿ. ೧೯೪೩, ೨೧-೧೦ ; 1532). ಏಕಾಂತದವಳ್‌ - 
ಮಂತ್ರಾಲೋಚನೆಗೆ ತಕ್ಕುವಳು : “ಪಚ್ಚುಗೆಗಾರ್ತಿ, ಮಂತಣಗಾರ್ತಿ- 
ಈ ೨ ಏಕಾಂತದವಳ್‌” (ಕಶಸಾ. ೧೯-೩೭೯); “ಪಚ್ಚುಗೆಗಾರ್ತಿ 
ಯೆಂದಡೇಕಾಂತದವಳ್‌ ” (ಕಬ್ಬಿಕ್ಕ. ೨೭).  [ಐಕ + ಅಂತ್ಕ] 
ಏಕಾಂತಗೃಹ (ನಾ). ರಹಸ್ಯವಾದ ಮನೆ; ಮಂತ್ರಾಲೋಚನಾ 
ಮಂದಿರ: ರಾಮನು... ಏಕಾಂತಗೃಹಕ್ಕೆ ಹೋಗಿ, ತಮ್ಮಂದಿರನ್ನು 
ಕರೆಸಿ-ಅಯ್ಕಾ ನನಗೆ ದೊಡ್ಡ ಅಪವಾದವು ಬಂತು... ಎಂದು ಹೇಳಿದನು 
(ನೀತಿಚಿಂ. 2೭1, ೨೦). [ಏಕಾಂತ ಗೃಹ] 
ಏಕಾಂತತೆ (ನಾ). ಒಂಟಯಾಗಿರುವಿಕೆ: ಏಕಾಂತತಾವೈಣಿಕಂ ಮಿಡಿ 
ವನೊ ವಿಯದ್ವಿಪಂಚಿಕೆಯ ನಿಶ್ಶಬ್ದತಾ ತಂತ್ರಿಯನೆನಲ್ಲೆ (ಶ್ರೀರಾಮಾ. 
೧೦-೩೦೦). [ಸಂ. ಏಕಾಂತತಾ] 
ಏಕಾಂತದ್ರೋಹಿ (ನಾ). ಗುಟ್ಟಾಗಿ ಮನಸ್ಸಿನಲ್ಲಿ ದ್ರೋಹವನ್ನು 
ಬಗೆಯುನವನು : ಏಕಾಂತದ್ರೋಹಿ ಗುಪ್ತಪಾತಕಿ ಯುಕ್ತಿ ಶೂನ್ಯ ಗೆ 
ಸಕಳೇಶ್ವರದೇವರು ಒಲಿ ಒಲಿ ಎಂದರೆ ಎಂತೊಲಿವನಯ್ಯ (ಸಮಾವ. ೫ಕ್ಕೆ 
[ಏಕಾಂತ * ದ್ರೋಹಿ] 
ಏಕಾಂತಗೃಹ : ಏಕಾಂತನಿಕೇತನಕ್ಕೆ 
ಧರಣೀಪತಿ ಬಂದೊಳಪೊಕ್ಕು ನೋಡಿದಂ (ರಾಜಶೇ. ೩-೫೩ ವ). 
[ಏಕಾಂತ + ನಿಕೇತನ] 
ಏಕಾಂತಪ್ರಣಯ (ನಾ). ರಹಸ್ಯಪ್ರಣಯ : ಒರೆದೇಕಾಂತಪ್ರಣಯದ 
ಚಯ ವಿಸ್ಮರಣದಾರುಣಂ ತಿಳಿಯದೊಡಾಂ (ಶಾಕುಂತ. ೭೦-೧೩). 
[ಏಕಾಂತ 4 ಪ್ರಣಯ] 
ಏಕಾಂತಬಂಧನ (ನಾ). ಒಬ್ಬ ನನ್ನೇ ಪ್ರತ್ಯೇಕವಾಗಿ ಬಂಧನದಲ್ಲಿಡು 
"ವುದು: ಏಕಾಂತಬಂಧನ ಚಿಕ ವರಿಗೆ ತುಂಬ ಅಪಾಯಕಾರಿಯಾಗುತ್ತದೆ 
(ಪುನರು. ೩೮೮); [ಏಕಾಂತ * ಬಂಧನ] 


ಏಕಾಂತಭಕ್ತ 


ಏಕಾಂತಭಕ್ತ (ನಾ). ಅಂತರಂಗಭಕ್ತ: ಹಹಿಗಣದೊಡನೆ ಸಂಚರಿ 
ಸುತೇಕಾಂತಭಕ್ತರಂ ಪೊರೆದು ದುಷ್ಟರನರಿದು (ವೆಂಕಾರಾ. ೨-೩-೨೬). 
[ಏಕಾಂತ *- ಭಕ್ತ] 
ಏಕಾಂತವಂತ (ನಾ). ಅಂತರಂಗದ ಮಿತ್ರ; ಮಂತ್ರಾಲೋಚನೆ 
ಮಾಡುವವನು: ನಿಮ್ಮೇಕಾಂತವಂತಂ ಧರೆಗೆ ರಾಮಯ್ಯಂ ಮಡಿವಳಂ 
ಶರಣ ಮಾಚಯ್ಯ ಂ (ಬಸಪು. ೯-೪೭). [ಆ ಸಂ. ಏಕಾಂತವತ್‌ 
ಏಕಾಂತವಾಸೆ (ನಾ). ೧. ಒಂಟಿಯಾಗಿ ವಾಸಿಸುವುದು; ಒಬ್ಬನೇ 
ಇರುವುದು (ಕ). ೨, ಆಶ್ರಮ. ೩. ರಾಣಿವಾಸ (ಕ). 
[ಏಕಾಂತ 4 ವಾಸ್ಕ] 
ಏಕಾಂತವಾಸಿ (ನಾ). ಒಂಟಿಯಾಗಿ ವಾಸಿಸುವವನು; ಸಂನ್ಯಾಸಿ. 
[೬ ಸಂ. ಏಕಾಂತವಾಸಿನ್‌] 
ಏಕಾಂತನೆಸ (ನಾ). ಏಕಾಂತದಲ್ಲಿ ನಡೆಸುವ ಸೇವೆ; ಒಂಟಿಯಾಗಿ 
ಮಾಡುವ ಕಾರ್ಯ : ಶ್ರೀ. ಜನಾರ್ದನ ಬೇವರ ಏಕಾಂತವೆಸಕ್ಕೆ ಶೆಲ 
ವಾಗಿ (ಮೈಆರಿ. ೧೯೪೨, ೩೮-೧೫; 1535). [ಏಕಾಂತ * ಬೆಸ] 
ಏಕಾಂತಸಂಗಮ (ನಾ). ರಹಸ್ಯವಾದ ಸಂಗಮ: ಮಿಗೆ ಪರಿಕಿಸಿ 
ಮಾಳ್ಬುದು ತಾನೇಕಾಂತಸಂಗಮವ (ಶಾಕುಂತ. ೭೧-೪). 
[ವಿಕಾಂತ 4 ಸಂಗಮ] 
ಏಕಾಂತಸ್ಥಾನ (ನಾ). ರಹಸ್ಯವಾದ ಸ್ಥಳ, ಜಾಗ: ಪ್ರತಿ 
ಯೊಬ್ಬರೂ ಏಕಾಂತಸ್ಥಾನದಲ್ಲಿ ಪ್ರಾರ್ಥಿಸಬೇಕೆಂದು ಕಲಿಸಿದ್ದನು 
(ಪುನರು. ೧೭೯). [ಏಕಾಂತ 4 ಸ್ಥಾನ] 
ಏಕಾಂಶು (ನಾ). ಒಂದು ಕಿರಣ: ಶಿನನೇಕಾಂಶುವ ತೋರ್ವನು ಭಕ್ತ 
ಪೂರ್ಣಾಂಶುವ ಬಿಂಬಿಸುವನು (ಗಣೇಶ. ೧೦-೨೫೭). [ಏಕ * ಅಂಶು) 
ಏಕಾಕಿ (ನಾ). ಒಬ್ಬಂಓಗ; ಏಕಾಂಗಿ: ಏಕಾಕಿಯಿನಚಕಿದುದು ಕೋಟಾ 
ಳೋಟ ವಿಯಚ್ಚರೇಂದ್ರವಾಹಿನಿ (ಶಾಂತಿಪು. ೪-೨೮); ಮಾತೆಯನ್ನು 
ಏಕಾಕಿಯಾಗಿ ಬಿಟ್ಟು ನಾನು ಹೋದರೆ ಅವಳು ಬಹಳ ದುಃಖಪಡುವಳು 
(ಶ್ರೀರಾಯ. ೧೨೭). [ಆ ಸಂ. ಏಕಾಕಿನ್‌) 
ಏಕಾಕಿತನ (ನಾ). ಒಂಓಯಾಗಿರುವಿಕೆ: ಎತ್ತಣೀಯೇಕಾಕಿತನ 
ತಾನೆತ್ತ ಗಜಹಯ ರಥ ಸುಖಾಸನಡತಿಶಯದ ಸುಳಿವು(ಕುವ್ಯಾಗ. ೩-೨೨); 
ನಿಮ್ಮ ಗಾಂಭೀರ್ಯ, ಏಕಾಕಿತನ- ಮುದುಡಿಕೊಳ್ಳುವ ವೃತ್ತಿ ನೋಡಿ 
ನನಗಂತೂ ಹೇಗೆ ಹೇಗೋ ಅನಿಸುತ್ತದೆ (ಹೊಸಸ್ಷಿ. ೧೩೭). 
[ಏಕಾಕಿ + -ತನ] 
ಏಕಾಕಿನಿ (ನಾ). ಒಬ್ಬಳೇ ಒಬ್ಬಳು; ಒಬ್ಬ ಂಟಗಿ ತ್ತಿ: ಸಮಸ್ತ 
ಸನಾಭಿ ಸಂಯುಕ್ತೆಯಾಗಿಯುಮೇಕಾಕಿನಿಯಂತೆಯುಂ (ಚಂದ್ರಪು. 


೩-೫೦ ವ). : [ಆ ಸಂ. ಏಕಾಕನೀ] 


ಏಕಾಕೃತಿ (ನಾ). ಒಂದೇ ಆಕಾರ ; ಸಮಾನ ಸ್ವರೂಪ: ನಾಕಸುಖ | 55 
ಶೇಷನುಂ ನಾಕೌಕರ್‌ ಬಂದದ«ಕೊಳನುಭವಿಪ್ಪು ದಆಿಂದೇಶಾಕೃತಿ | 


ಕುರುಜಾಂಗಲಮಂ ನಾಕಮುಮದು ಕಿಜುಕುಳಂಗೆ ಬಣ್ಣಿಸಲರಿದೇ 
(ಶಾಂತಿಪು. ೯-೧೩೭). [ಎಕ + ಆಕೃತಿ) 
ಏಕಾಕ್ಷ (ಗು). ೧. ಒಂದೇ ಒಂದು ಕಣ್ಣುಳ್ಳ. ೨. ಶ್ರೇಷ್ಠವಾದ 


ಕಣ್ಣನ್ನು ಉಳ್ಳ. (ನಾ). &. ಕಾಗೆ. ೪. ಶಿವ: ಅನಂತೇಶನೇ ನವ್ಯ 4 


ಸೂಕ್ಷ್ಮನೇಯುತ್ತಮನೆ ಏಕಾಕ್ಷನೇ ಏಕರುದ್ರನೆ (ವೀಕೈಪು: ೩-೧೬-೭೦). 
೫. ಶುಕ್ರಾಚಾರ್ಯ. [ಸಂ. (ಏಕ * ಅಕ್ಷಿ*-)) 
ಏಕಾಕ್ಷರ (ನಾ). ೧. ಒಂದೇ ಅಕ್ಷರ. ೨. [ಕಾವ್ಯಮಾ] ಒಂದೇ 
ಅಕ್ಷರವನ್ನು ಬಳಸಿ ಬರೆದ ಪದ್ಯ: ಅಕ್ಷರ ಬಿಂದುಡ್ಮುತಕಂ 
ದ್ವ್ಯಕ್ಷರಿಯೇಕಾಕ್ಷರಂ ನೀರೋಷ್ಮ ಮತಾಲವ್ಮಾಕ್ಷರಮೆನೆ ನಿಜನಾಮ 
ಸದೃಶಂ ಲಕ್ಷಣಮದಾಗೆ ನೆಗಲ್ಲುಂ ಪಲವುಂ (ಕಾವ್ಯಾವ. ೫೭೦). 


ಗಿಗಿ೪೮ 


ಏಕಾಗ್ರಮನಸ್ಕ 


೩. ಒಂದೇ ಅಕ್ಷರವನ್ನುಳ್ಳದ್ದು. ೪. (ಆಲಂ) “ಅತಿಸುಲಭ” 
(ಶಾಪಮಂ. ಕೋಶ); ಚಾಂದ್ರಂ ಕಾತಂತ್ರಂ ಜೈನೇಂದ್ರಂ ಶಬ್ದಾನು 
ಶಾಸನಂ ಪಾಣಿನಿ ಮತ್ತ್ವೈಂದ್ರಂ ನರೇಂದ್ರಸೇನಮುನೀಂದ್ರಂಗೇಕಾಕ್ಷರಂ 
ಪೆಆಂಗಿವು ಮೊಗ್ಗೇ (ಎಇ. 2:೪], ೫೫-೨೫ ; 1053). [ಏಕ * ಅಕ್ಷರ) 
5! ಏಕಾಶ್ಸರಧಾತು (ನಾ). [ವ್ಯಾಕ] ಒಂದೇ ಒಂದು ಅಕ್ಷರದ ಧಾತು. 
ಬಾ, ಕೀ, ಪೂ ಮೊದೆಲಾದ ದೀರ್ಫಸ್ವರಯುಕ್ತವಾದ ಕೆಲವು ಏಕಾಕ್ಷರ 
ಧಾತುಗಳಿಗೂ .. . ಭೂತಕಾಲ ಸೂಚಕವಾಗಿ ,ತ ಪ್ರತ್ಯಯವು ಸೇರು 
| ತ್ತದೆ (ಕೈಪಿಡಿ. ೪೬). [ಏಕಾಕ್ಷರ * ಧಾತು] 
ಏಕಾಕ್ಷರಪದ (ನಾ). ಒಂದೇ ಒಂದು ಅಕ್ಷರವನ್ನು ಉಳ್ಳ ಪದ: 
ಆಕಾರಕ್ಕೆ ಲಘೂಕೃತಮೇಕಾರಂ ಬಹುಳಮಕ್ಕುಮಾದೂದಂತಕ್ಕೆ (ಉಾಕ್ಷರ 
ಪದಮುಟೀಯೆ ನಿರಾಕುಳದಿಂ ಪ್ರಸ್ವಮಕ್ಕುಮೆಲ್ಲೆಡೆಗಳೊಳಂ (ಕಾವ್ಯಾವ. 
೧೭೦). [ಏಕಾಕ್ಷರ * ಪದ್ಧ] 
ಏಕಾಶ್ಸರಿ (ನಾ). ೧. ಒಂದೇ ಒಂದು ಅಕ್ಷರವನ್ನು ಉಳ್ಳದ್ದು: 
ಭಾಷೆಗಳೂ ಧಾತುವಿನಿಂದಲೇ ಮೊದಲಾದುವಲ್ಲದೆ, ಆವೆ ಮೂಲತಃ 
ಏಕಾಕ್ಷರಿಗಳೇ ಆಗಿದ್ದವು (ಭಾಷಾಶಾ. ೨೭೮). ೨. [ಸಂಗೀತ] ಖುಷಭ 
ಸ್ವರದಿಂದ ಜನಿಸಿದ ಮೂರು ಶ್ರುತಿಗಳಲ್ಲಿ ಒಂದು: ಮಧುರೆ ಆವಳೀ 
ಏಕಾಕ್ಷರಿಯೆಂಬ ಮೂಜು ಶ್ರುತಿಗಳೇ ಯಷಭಸ್ವರದಿ೦ ಜನಿಸಿದವು 
(ವಿವೇಕ. ೨೩೨). ೩, ಒಂದೇ ಅಕ್ಷರವುಳ್ಳ ಮಂತ್ರ: ಏಕಾಶ್ಷಂ, 
ದ್ವ್ಯಕ್ಷರಿ, ತ್ರ್ಯಶರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಪ್ಪ 
ಪ್ರಸಿದ್ಧ ಮಂತ್ರಂಗಳೊಳವಲ್ಲೆ (ರಾಮಾಶ್ಚ. ೧೧೬-೧). 
[ಸಂ. ಏಕಾಕ್ಷರೀ] 
ಏಕಾಕ್ಷರಿಭಾಷೆ (ನಾ). ಏಕಾಕ್ಷರ ಘಟ ತವಾದ ಮೂಲ ಶಬ್ದ 
ಗಳನ್ನುಳ್ಳ ಭಾಷೆ : ಇವುಗಳಿಗೆ ಏಕಾಕ್ಷರೀಭಾಷೆಗಳೆಂತಲೂ ಅನ್ನುವರು ; 
ಯಾಕೆಂದರೆ ಇವುಗಳಲ್ಲಿಯ ಮೂಲಶಬ್ದಗಳು ಏಕಾಕ್ಷರಘಟತವಾಗಿರು 
ತ್ತವೆ (ಮುಂಬಯಿ. ೫-೨೩೬). [ಏಕಾಕ್ಷರಿ * ಭಾಷೆ] 
ಏಕಾಗ್ರ (ಗು). ೧. ಒಂದೇ ಕಡೆ ಗುರಿಯಿಟ್ಟಿರುವ ; ಒಂದೇ ಗುರಿ 


10 


20 


ಯುಳ್ಳ: ಮನದಿಂ ತನುವಿಂ ವಚನದಿನೇಕಾಗ್ರಚಿತ್ತನಾಗಿ ಪೊಡವಟ್ಟಂ 
(ಶಾಂತಿಪು. ೧೦-೫೬). (ನಾ). ೨.೧ ಏಕಾಗ್ರತೆ : ಪುರಾಂತಕಧ್ಯಾನದಲಿ 
ವಿಮಲಸ್ವಾಂತನೇಶಾಗ್ರದಲಿ ಭಜಿಸಿದನಿಂದುಶೇಖರನ (ಕುವ್ಮಾಅ. ೨೨-೪೩) 
[ಏಕ + ಅಗ್ರ) 

ಏಕಾಗ್ರ ಚಿತ್ತ (ನಾ). ಒಂದೇ ಕಡೆಗೆ ಇರುವ ಮನಸ್ಸು, ಚಿತ್ತ: 
ಸುಪ್ರಾಸುಕ ಪ್ರದೇಶಮಂ ಕ೦ಡು ಯೋಗಯೊಗ್ಯ ಪ್ರದೇಶಮಪ್ಪು 
ದೆಂದೇಕಾಗ್ರಚಿತ್ತದೊಳೇಕಪಾರ್ಶ್ರ್ವಡೊಳ್‌ ಮೆ ಯ್ಕೂ ನಿ kA (ಸುಕುಮಾ. 
೧೨-೧೮ ವ) ; ಅವೃಗ್ರನೇಕಾಗ್ರಚಿತ್ತಂಬಡೆದಿರ್ದಂ ... ರಾಮಚಂದ್ರಂ 
(ಪಂರಾಮಾ: ೧೪-೧೭೬). [ಏಕಾಗ್ರ + ಚಿತ್ತ] 

ಏಕಾಗ್ರತೆ (ನಾ). ಒಂದೇ ವಿಷಯದಲ್ಲಿ ಗಮನವನ್ನು ಕೇಂದ್ರೀಕರಿ 
ಸುವುದು : ಏಕಾಗ್ರತೆಯಿನಾ ಮನದ ಮಚ್ಚಿಕೆಯದೆಂಬುದೇ ಕಣಾ ಧ್ಯಾನ 

- (ವೀಕೈಪು. ೫-೧೭-೧೬) ; ನರಹರಿಯು ತನ್ನ ಏಕಾಗ್ರತೆಯನ್ನು ಇನ್ನಿಷ್ಟು 
ಉತ್ಕಟವಾಗಿಸಲು ಹವಣಿಸಿದನು ( ಸಮಜೀ. ೩೦೩). 

(ಸಂ. ಏಕಾಗ್ರತಾ] 

ಏಕಾಗ್ರಮನ (ಗು). ಒಂದೇ ವಿಷಯದಲ್ಲಿ ಮನಸ್ಸು ಇಟ್ಟಿ: ಉರ್ವಿೀ 
ಕಾಂತನಲ್ಲಿಗಟ್ಟದನೇಕಾಗ್ರಮನಂ ಮಹೆ 6 ೦ದ್ರನೆಂಬ ನರೇಂದ್ರಂ 
(ಚಂದ್ರಪು. ೫-೧೦೧). (ಸಂ. ಏಕಾಗ್ರಮನಸ್‌ (ಏಇಇಗ್ರ * ಮನಸ್‌) 

ಏಕಾಗ್ರಮನಸ್ಕ (ಗು). - ಏಕಾಗ್ರಮನ: ಒಂದು ಕಟ್ಟಗೆಯಿಂದ ಬೂದಿ 
ಯಲ್ಲಿ ಏಕಾಗ್ರಮನಸ್ಯನಾಗಿ ಲೆಕ್ಕ ಬಿಡಿಸುತ್ತಿದ್ದನು (ಇಪ್ಪಕ. ೩೪೦). 

(ಸಂ. (ಏಕಾಗ್ರ * ಮನಸ್‌ * -)] 


45 


ಏಕಾಣುಜೀವಿ 


ವಿಕಾಣುಜೀವಿ (ನಾ). ಒಂದೇ ಒಂದು ಅಣು ನಿನಿಂ ದ ಕೂಡಿದ 
ಪ್ರಾಣಿ. "ಏಕಾಣುಜೀವಿಶಾಸ್ತ್ರ' ಪರಾ. [ಏಕ ಅಣು 4 ಜೀವಿ] 

ಏಿಕಾಣುಜೀವಿಶಾಸ್ತ್ರ (ನಾ). ಒಂದೇ ಒಂದು ಅಣುವಿನಿಂದ ಕೂಡಿದ 
ಪ್ರಾಣಿಯನ್ನು ಕುರಿತ ಶಾಸ್ತ್ರ: "ಏಕಾಣುಜೀನಿಶಾಸ್ತ್ರ' ಅಂದರೆ 
"ಬೆಪ್ಟೀರಿಯಾಲಜಿ'ಯಲ್ಲಿ . . . ನನ್ನ ಪರೀಕ್ಷೆ ಯಶಸ್ವಿಯಾಗಿ ಮುಗಿಯಿ | 5 
ತೆಂದರೆ ನಾನುಪದವೀಧರನಾಗುವೆ(ಹೊಸಕ್ತಿ. ೬). [ಏಕಾಣರಜೀವಿ4 ಶಾಸ್ತ್ರ] 

ಏಕಾತಪತ್ರ (ನಾ). ಒಂದೇ ಕೊಡೆ; ಒಂದೇ ಛತ್ರಿ: ಏಕಾತಪತ್ರಮೆಸೆ 
ದಿಕೆ ಕರಮಿಂಬಾಗಿರೆ `ಚಾಮರೆಯುಗ್ಮಮವಾಗಳೆ ನಿಲೆ ದಿ ವೃವಿ ಸ್ಟ ರಂ 
ಮಣಿಖಚಿತಂ (ಆದಿಪು. ೧೪-೧೪೬). (ಏಕ 4 ಆತಪತ್ರ] 

ಏಕಾತ್ಮ (ನಾ). ಒಂದೇ ಆತ್ಮ; ಏಕಜೀವ : ಅವಳ ಮದುವೆಗೆ ಮುಂಚೆ |10 
ಅವರಿಬ್ಬರೂ ಸಮಾನಸ್ಯಂಧರಂತೆ ಏಕಾತ್ಮರಾಗಿ ಬಾಳುತ್ತಿದ್ದರು (ಪುನರು. 
೪೧೬). [ಏಕ ಅತ್ಮ] 

ಏಿಕಾತ್ಮಜ (ನಾ). ಒಂದೇ ಆತ್ಮದಿಂದ ಹುಟ್ಟಿದ್ದು: ಏಕಾತ್ಮಜಂ ಜೀವ 
ಮೆಂಬುದಾದುದೆನೆ (ಶಾಂತಿಪು. ೮-೧೪೨ ವ). [ಸಂ.] 

ಏಕಾದಶ (ಗು). ೧: ಹನ್ನೊಂದನೆಯ. ೨. ಹನ್ನೊಂದನ್ನು ಒಳೆ|15 
ಗೊಂಡ. ೩. ಹ ನ್ನೊಂ ದನೆ ತಿಂಗಳು ನಡೆಯುವ. (ನಾ). ೪. 
ಹನ್ನೊಂದು ಎಂಬ ಸಂಖ್ಯೆ. 

ಏಕಾದಶದಿವಾಕರರ್‌ ಎ ಹನ್ನೊಂದು ಜನ ಸೂರ್ಯರು: ವಸು 

ಗಳೆಂಟು ನವಪ್ರಜೀಶರು ಶ್ವಸನಗಣವೈವತ್ತು ಏಳಾದಶದಿವಾಕರರನಿತು 
ರುದ್ರರು ಅಶ್ವಿನಿಗಳೆರಡು (ಹಸಾರ. ೮-೨೭). [ಸಂ.] 

ಏಕಾದಶಧಾರಿ (ನಾ). [ಜೈನ] ದ್ವಾದಶಾಂಗಗಳಲ್ಲಿ ಹನ್ನೊಂ ದು| 
ಅಂಗಗಳನ್ನು ಮಾತ್ರ ಬಲ್ಲವನು : ಏಕಾದಶಧಾರಿಗಳೀವೇಕಾದಶನಿಳ | 
ಯದ ಸಂಪದಂಗಳಕ್ಕೆ ಮಗೆಂದುಂ (ಪುಷ್ಪ. ೧-೧೫). 

[< ಸಂ. ಏಕಾದಶಧಾರಿನ್‌] 

ಏಕಾದಶನಿಳೆಯ (ನಾ). [ಜೈನ] ಶ್ರಾವ ಕರು ಆಚರಿಸಬೇಕಾದ |25 
ಹನ್ನೊಂದು ಪ್ರತಿಮೆಗಳು; ದರ್ಶನ, ವ್ರತ, ಸಾಮಾಯಿಕ, 
ಪ್ರೋಷದೋಪವಾಸ್ಕ ಸಚಿತ್ತವಿರತಿ, ರಾತ್ರಿಭುಕ್ತಿತ್ಯಾಗ, ಬ್ರಹ್ಮ 
ಚರ್ಯೆ, ಆರಂಭತಶ್ಯಾಗ, ಪರಿಗ್ರಹತ್ಯಾಗ, ಅನುಮತಿತ್ಯಾಗ, 
ಉದ್ದಿಷ್ಟತ್ಯಾಗ ಎಂಬ ಐದನೆಯ ಗುಣಸ್ಥಾನದ ಹನ್ನೊಂದು 
ನಿಲಯಗಳು : ಭೂಭುವನದೊಳಂ ಪರೆದೇಕಾದಶನಿಳಯಮನರಸನನು |30 
ಕ್ರಮದಿನಿನಿತುಮಂ ಕೈಕೊಂಡಂ (ಆದಿಪು.' ೬-೧೧). 

[ಏಕಾದಶ * ನಿಳಯ (ಎ ನಿಲಯ)) 

ಏಕಾದಶರುದ್ರ (ನಾ). ೧. ಹನ್ನೊಂದು ಸಲ ರುದ್ರಮಂತ್ರವನ್ನು 
ಜಪಿಸುತ್ತ ಲಿಂಗಕ್ಕೆ ಸ್ನಾನವನ್ನು ಮಾಡಿಸುವ ವಿಧಿ (1). 
೨. ಹನ್ನೊಂದು ಜನ ರುದ್ರರು: ಏಕಾದಶರುದ್ರರನಷ್ಟವಸುಗಳಂ |35 
ನೆಆ್‌ ಕಂಡಂ (ಜಗವಿ. ೫-೧೦೯). [ಏಕಾದಶ + ರುದ್ರ] 

ಏಕಾದಶಸ್ಥ (ನಾ). ೧. ಹನ್ನೊಂದನೆಯ. ಸ್ಥಾನದಲ್ಲಿರುವವನು. 
೨. [ಜೈನ] ಶ್ರಾವಕರಲ್ಲಿ ಹನ್ನೊಂದನೆಯ ಪ್ರತಿಮೆಯಲ್ಲಿರುವ 
ವನು : ನಿಶಿತಮತಿಯುಕ್ತನೇಕಾದಶಸ್ಥನುದ್ದಿಷ್ಟ ದೇಶವಿರತಂ ಪೆಸರಿಂ 
(ಸುಕುಮಾ. ೬-೩೬). "ಏಕಾದಶನಿಳಯ' ಪರಾ. [ಸೆಂ.] 40 

ಏಕಾದಶಸ್ಥಾನ (ನಾ). = ಏಕಾದಶನಿಳಯ : ಆರ್ಯಕರ್ಮಂಗಳಂ 
ನೆಗಟ್ಲ ಗೃಹಸ್ಥಾಶ್ರಮವುತಿಗೆ. .. ಏಕಾದಶಸ್ಥಾನಂಗಳಕ್ಕು 0 (ಸುಕುಮಾ. 
೬-೨೫ ವ). [ಏಕಾದಶ + ಸ್ಥಾನ] 

ಏಿಕಾದಶಾಂಗಧರ (ನಾ). - ಏಕಾದಶಧಾರಿ: ಹರಿವರ್ಮನರಪತಿ.. . 
ಸಂಯಮಮಂ ಕೈಕೊಂಡೇಕಾದಶಾಂಗಧರಂ ಷೋಡಶಭಾವನೆಗಳಿಂ|45 
ತೀರ್ಥಕರ ಪುಣ್ಕಮಂ ಕಟ್ಟಿ (ಚಾವುಂಉ- ೨೮೪೪-೧೮). (ಸಂ.) 


20 


೧೧೪೯ 


ಏಕಾಯೇಕಿ 


ಏಕಾದಶಾಂಗಧಾರ (ನಾ). - ಏಿಕಾದಶಧಾರಿ: ದಶಕುಶಲ ಧರ್ಮ 
ನಿಪುಣನುಂ ಏಕಾದಶಾಂಗಧಾರನುಂ ದ್ವಾದಶವಿಧ ತಪೋನುಷ್ಠಾನ 
ನಿಹ್ಕಿತನುಂ (ಅಜಿಪು. ೩-೧ ವ). [ಸಂ.] 
ಏಕಾದಶಾಂಗಧಾರಿ (ನಾ). 2 ಏಕಾದಶಧಾರಿ: ದಶಪೂರ್ವಧರರು 
ಮೇಕಾದಶಾಂಗಧಾರಿಗಳುಮೆನಿಪ ಮುನಿಪದ ನಖದೀಪ್ತಿ ಶರಚ್ಚಂದ್ರಿಕೆ 
ದರ್ಶನವಿಶುದ್ಧಿಯಂ ಮಾಡುಗಘತಮೋವಿಘಟಿನಮಂ(ಪಂರಾಮಾ.೧-೯). 
[< ಸಂ. ಏಕಾದಶಾಂಗಧಾರಿನ್‌] 
ಏಕಾದಶಿ (ನಾ). ಚಾಂದ್ರಮಾನದ ಹನ್ನೊಂದನೆಯ ತಿಥಿ: ದಶಮಿಯ 
ಮಹೋತ್ಸವಂ ಪೆರ್ಚಿತೇಕಾದಶಿಯೊಳಶನಮಂ ತೊಆಕಿದು (ಜೈಮಿಭಾ. 
೨೯-೧೩) ; ಏಕಾದಶಿಯ ಮನೆಗೆ ಶಿವರಾತ್ರಿ ಔತಣಕ್ಕೆ ಬಂದ ಹಾಗೆ 
(ಗಾದೆ). (ಸಂ. ಏಕಾದಶೀ] 
ಏಕಾದಶೀವ್ರತ (ನಾ). ಏಕಾದಶಿಯ ನಿಯಮವನ್ನು ಅನುಸರಿಸು 
ವುದು: ತಂದು ಫಲವರ್ಗ ಮ ೦ ಪೂಣೆಗೈದುಪವಾಸದಿಂದೆ ಜಾಗರಣ 
ದಿಂದೇಕಾದಶೀವ್ರತವನಂದದಿಂದಾಚರಿಪನಖಳ ಜನಕುಪದೇಶಿಪಂತೆ ಹರಿ 
ಮಹಿಮೆಗಳನು (ಜೈಮಿಭಾ. ೨೯-೬). [ಸಂ. (ಏಕಾದಶೀ ವ್ರತ)] 
ಏಕಾಧಿಪತಿ (ನಾ). ಸರ್ವಾಧಿಕಾರಿ (8). [ಏಕ ಅಧಿಪತಿ] 
ಏಕಾಧಿಪತ್ಯ (ನಾ). ಒಂದೇ ಆಡಳಿತಕ್ಕೆ ಒಳಪಟ್ಟಿರುವುದು : ಕೌರವ 
ನೊಳೆಮಗೀ ವಸುಧೆ ಹುದುವಲ್ಲ ನೆಲನೇಕಾಧಿಪತ್ಯವಲೆ (ಕುವ್ಮಾ ಶ. ೨-೫೫). 
[ಏಕ + ಆಧಿಪತ್ಯ] 
ಏಕಾಬ್ದೆ (ನಾ). ಒಂದು ವರ್ಷದ ಕರು (ಕ). 
[ಸಂ. ಏಕಾಬ್ದಾ (ಏಕ 4 ಅಬ್ಬ -)] 
ಏಕಾಭಿಮುಖ (ಗು). ಒಂದೇ ಕಡೆಗೆ ಅಭಿಮುಖವಾಗಿರುವ ; ಒಂದು 
ಬಿಂದುವಿನ ಕಡೆಗೆ ಹಾಯು ವ; ಏಕಾಭಿಮುಖ (೦೦೩೦೬೯೫೬. 
ಇಂಕನಿ). [ಏಕ + ಅಭಿಮುಖ] 
ಏಕಾಮಿಷ (ನಾ). ಅನೇಕರ ಬಯಕೆಗೆ ಪಾತ್ರವಾದ ಒಂದೇ 
ವಸ್ತು: ಮೇದಿನಿಯೊಳೇಕಾಮಿಸಸ್ಥಿತಿಯಾದಿಯಿದು ವಿಗ್ರಹಕೆ ತಮ್ಮೊಳು 
ಕಾದಿದರು (ಕುವ್ಯಾಆ. ೧೮-೨೬); `[ಏಕ + ಆಮಿಷ) 
ಏಕಾಮಿಷವಿರೋಧ (ನಾ). ಒಂದೇವಸ್ತುವಿಗಾಗಿ ಹಲವರಲ್ಲಿ 
ಉಂಟಾಗುವ ವಿರೋಧ: ಬಂದುದೇಕಾಮಿಸವಿರೋಧದ ಕಂದು 
ಪಾರ್ಥನ ಚಿತ್ತದಲಿ ಬಾಲೇಂದುಧರನೆಂದೆತ್ತ ಬಲ್ಲನು ಕೆಣಕಿದನು ಶಿವನ 
(ಕುವ್ಯಾಅ. ಓರಿಇ ೬-೪೭). [ಏಕಾಮಿಷ + ವಿರೋಧ) 
ಏಕಾಯತ (ಗು). ಒಂದೇ ಕಡೆಯಿರುವ. "ಏಕಾಯತಮಾನಸ? 
ಪರಾ. [ಏಕ ೬ ಆಯತ] 
ಏಕಾಯತಮಾನಸ (ನಾ). ಒಂದೇ-ಕಡೆ ಮನಸ್ಸಿಟ್ಟವನು : ವಸುಧೆ 
ಯನೇಕಾಯೆತಮಾನಸನಜಂವಿಂ ನೆಆ್‌ ದು ರಾಜಧರ್ಮದಿನಛಿರಕ್ಷಿಸೆ 
ಪೋಯ್ತು ಕಾಲಂ (ಶಾಂತಿಪು. ೬-೬೯). 
[ಏಕಾಯತ 4 ಮಾನಸ್ಸ] 
ಏಕಾಯತ್ತ (ಗು). ಒಂದೇ ಒಂದಕ್ಕೆ ಅಧೀನವಾದ, ವಶವಾದ: 
ಮದನಪರಿವಾದಿನೀನಾದದಿನಗ್ಗಳಮೆನಿಪ ನಿನ್ನ ನು ಣ್ನ್ನು ಡಿ ಫಪೋಪೊಣ್ಮ್ಣ 
ದೊಡೇಕಾಯತ್ತಮದಾಗದೆ ಕಳರವಲಕ್ಷ್ಮಿ ಸಮದಕೋಕಿಲ ಕುಲದೊಳ್‌ 
(ಚಂದ್ರಪು. ೩-೬೧). [ಎಕ ಆಯತ್ತ್ಯ] 
ಏಕಾಯನ (ಗು). ೧, ಒಂದೇ ಒಂದು ವಿಷಯದ ಮೇಲೆ ಮನಸ್ಸು 
ನೆಟ್ಟಿರುವ; ಏಕಾಗ್ರಚಿತ್ರದಿಂದ ಕೂಡಿರುವ. (ನಾ). ೨. ಏಕಾಂತ 
ವಾದ ಪ್ರದೇಶ; ರಹಸ್ಯವಾದ ಸ್ಥಳ. ೩. ಆಲೋಚನೆಗಳ 
ಹೊಂದಾಣಿಕೆ. [ಏಕ + ಅಯನ] 
ವಿಕಾಯೇಕೆ "ಏಕಾಏಕಿ' ನೋ. 


ನಕಾರ 


ಏಕಾರ (ನಾ). [ವ್ಯಾಕ] ಕನ್ನಡ ವರ್ಣಮಾಲೆಯ ಹನ್ನೆರಡನೆಯ 
ಅಕ್ಷರ: ಸಂಧ್ಯಕ್ಷರಮೆನೆ ಯಥಾರ್ಥದಿಂ ವ್ಯವಹರಿಸುಗುಮೇಕಾರಮಾದಿ 
ಯಾಗಿರೆ ನಾಲ್ಕುಂ (ಕಾವ್ಯಾವ. ೧೨). `(ಸಂ.] 

ಏಕಾರಣ (ನಾ). ಯಾವ ಕಾರಣ: ನಮ್ಮ ಕೆಮ್ಮನಿರ್ಪಿರವಿದೇಕಾರಣಂ 
(ಪಂಪಭಾ. ೭-೧೬ ವ). [ವ್ಯ (ಆ ಏನ್‌) * ಕಾರಣ) 

ಏಕಾರಶಿ (ನಾ). ಒಂದೇ ಕಡೆಯಲ್ಲಿ ಬತ್ತಿಯುಳ್ಳ ದೀಪದ ಆರತಿ: 
ಏಕಾರತಿಯ ನೋಡುವ ಬನ್ನಿ ನಮ್ಮಲೋಕನಾಥ ಸಿರಿಪಾದಕ್ಕೆ ಬೆಳಗುವ 
(ಪುರಂದ. ೧-೨೧೮-೧). "ಪಂಚಾರತಿ? ಪರಾ. [ಏಕ ಆರತಿ] 

ಏಕಾರ್ಣವ (ನಾ). ಒಂದೇ ನೀರಾಗಿರುವಿಕೆ; ಎಲ್ಲೆ ಲ್ಲೂ ನೀರೇ 

. ನೀರಾಗಿರುವಿಕೆ; ಮಹಾಪೂರ: ಸೋ ನೆಯಿಂ ಸರಿಗಳಿಂ ತಂದಲ್ಲ 
ಳಿಂದಂದು ಭೂತಳಮೇಕಾರ್ಣವಮಾಗೆ ಚ ಕ್ರಿಯ ಬಲಕ್ಕಾತಂಕಮಂ 
ಮಾಡಿದರ್‌ (ಆದಿಪು. ೧೩-೫೯); ಏಕಾರ್ಣವವಾಗಿ ಅತಿವೃಷ್ಟಿಯಾಗಿ 
ಕೆರೆಗಳೆಲ್ಲಾ ತುಂಬಿದವು (ಚಿತ್ರಪಾ. ೬), [ಏಕ + ಅರ್ಣವ] 

ಏಕಾರ್ಥ (ನಾ). ೧. ಒಂದೇ ಒಂದು ಅರ್ಥ : ನಿರುಪಮದ ಸುಖಕಿರುವ 
ನಾಮಗಳಿರುವುದೆಲೆ ಶಿವಮುಕ್ತಿ ಮೋಕ್ಷೆಂದುರು ಸುಖವು ನೆಲೆ ನಿತ್ಯವೆನ 
ಲೇಕಾರ್ಥವೆಲ್ಲವನು (ಬಿಜ್ಜಪು. ೬೪-೪೮). ೨. ಒಂದೇ ವಿಷಯವನ್ನು 
ಹೇಳುವುದು, --ಅಭಿಪ್ರಾಯಹೊಂದಿರುವುದು. ೩. ಒಂದೇ ಅರ್ಥ 
ವನ್ನು ಹೊಂದಿರುವುದು: ಇರೆ ಶಬ್ದಾರ್ಥಂಗಳ್‌ ತತ್ಪರತೆಯಿನದು 
ಕಾವ್ಯಮದಜಸೊಳುಚಿತೈ ಕಾರ್ಥಾಂತರವಾಚಿ ಶಬ್ದ ಮವಭಾಸ ರೂಪ 
ಮಾಹ್ಲಾದಕಾರಿಯಪ್ಪುದದರ್ಥಂ (ಕಾವ್ಯಾವ. ೪೩೦). ೪, - ಏಕಾ 
ಮಿಷ: ಉಭಯಜನಮೇಕಾರ್ಥಕೆಳಸಿದೊಡೆ ಮತ್ತೆ ಲೇಸಾದವುದೆ 
(ಜೈ ಮಿಭಾ. ೨೮-೪೮). [ಏಕ + ಅರ್ಥ] 

ಏಕಾರ್ಥಗತಿ (ನಾ). ಒಂದೇ ಅರ್ಥವನ್ನು ಹೊಂದಿರುವುದು : ಸಂಗತಿ 
ಯಿಂದಂ ನಾಮಪದಂಗಳವೇಕಾರ್ಥಗತಿಯೊಳಾಗೆ ಸಮಾಸಂ 
(ಉವ್ಯಾವ. ೧೯೯). [ಏಕಾರ್ಥ 4 ಗತಿ] 

ಏಕಾವಲಿ, ಏಕಾವಳಿ (ನಾ). ೧. ಒಂದೇ ಒಂದು ಎಳೆಯ ಸರ; 
ಎಕ್ಕಾವಳಿ. ಏಕಾವಳಿ: ೧. “ಒಂದುಸರಮಾಗಿರ್ದ ಹಾರಮೇಕಾವ 
ಳಿಯು ಕಂಠಿಕೆಯೆನಿಕ್ಳುಗ (ಮಂಗರಾ. ೧೦೦-೨೪); “ಎಕ್ಕಸರಮೇಕಾವಳಿ” 
(ಚತುನಿ. ೯೦); ಉರದೊಳ* ಹಾರಶ್ರೀಯಿಂ ಕೊರಲೊಳಮೇಳಕಾವಳೀ 
ವಿಳಾಸದಿನಾಗಳ್‌ ಕರಮೆಸೆದಿರ್ದುವು (ಅಜಿಪ. ೪-೬೦) ; “ಬಳ್ಳಿಯ ಕವಲಿ 
ನಲ್ಲಿ ನನ್ನ ಏಕಾವಳೀ ಹಾರವು ಸಿ ಕ್ಕ ಕೊಂಡಿತು? (ಕಾವ್ಯಸ. ೧೨). 
೨. [ಕಾವ್ಯಮಾ] ಒಂದು ಅಲಂಕಾರದ ಹೆಸರು: ಸಮಾಸೋಕ್ತಿ 
.** ಕಾರೆಣಮಾಲೆ ಏಕಾವಳೀ ವ್ಯಾಘಾತ ... ಉದಾತ್ತಾದ್ಯಲಂಕಾರ 
ಗಳೊಡಗೂಡಿ (ಎವೇಕ. ೨೨೫). ಸೆಂ. ಏಕಾವಲೀ (ಏಕ + ಆವಲೀ)) 

ಏಕಾವಳಿ "ಏಕಾವಲಿ' ನೋ. 

ಏಕಾವಳಿಸರ (ನಾ): ಏಕಾವಲಿಣ: ಕತ್ತಿನಲ್ಲಿ ಅಡ್ಡಿಕೆ, ಅಸಲಿ, 
ಬಂದಿ, ಜೋಮಾಲೆ, ಏಕಾವಳಿಸರ, 'ಹನುಮನ ತಾಳಿ, ಹುಲಿಯುಗುರು 
(ಮಲ್ಲಿ. ೪೦). [ಏಕಾವಳಿ ( ಎ ಏಳಾವಲಿ) + ಸರ್ಯ) 

ಏಕಾವಳ್ಯೆಲಂಕಾರ (ನಾ). - ಏಕಾವಲಿ ೨. : ಮೊದಲು ಗೃಹೀತವಾಗಿ 
ಅನಂತರ ತ್ಯಕ್ತವಾಗುವ ಪದಾರ್ಥಪರಂಪರೆಯ ವರ್ಣನೆ ಏಕಾವಳ್ಕ 
ಲಂಕಾವವೆನ್ನಿಸಿಕೊಳ್ಳುವುದು (ಕೈಪಿಡಿ. ೨೮೨). 

[ಏಕಾವಳಿ ( - ಏಕಾವಲಿ) + ಅಲಂಕಾರ] 

ಏಕಾಶ್ರಯ (ನಾ). ೧. ಒಂದೇ ಆಶ್ರಯ. ೨. [ವ್ಯಾಕ] ಸಮಾನ 
ವಾದ ಪ್ರಾಧಾನ್ಯ ನ ಪರಪದದೊಳರ್ಥವರ್ತನಮಿರೆ ತತ್ಪುರುಷಂ 
ಸಮಂತದೇಕಾಶ್ರಯಮಾಗಿರೆ ಕರ್ಮಧಾ ರಯಂ (ಕಮದ. ೧೬೪). 
೩. ಒಂದೇ ದೇವತೆಯ ರಕ್ಷಣೆ, -ಕಾನಲು. 


೧೧೫೦, 


ಶಾ 


ಕಾ 


3 


25 


301. 


35 


40 


44 


[ಎಕೆ + ಆಶ್ರಯ] 


ಏಳೇಶ್ವರವಾದಿ 


ಏಕಾಹ, (ನಾ). ಒಂದು ದಿವಸಕಾಲ. '[ಸಂ.] 
ಏಕಾಹ್ಮ (ನಾ). ಸತ್ತವರಿಗೆ ಹನ್ನೊಂದನೆಯ ದಿನ ಮಾಡುವಉತ್ತರ 
ಕ್ರಿಯೆ : ಸತ್ತವನಿಗೆ ೧೧ನೆಯ ದಿವಸ ಏಕಾಹ ಎಂಬ ಒಂದು ಕರ್ಮವನ್ನು 
ಮಾಡಬೇಕು (ನಮ್ಮೂರ. ೨೭). [< ಸೆಂ. ಏಕಾದಶಾಹ) 
ಏಕೀಕರಣ (ನಾ). ಒಂದುಗೂಡಿಸುವುದು; ಒಟ್ಟಾಗಿ ಸೇರಿಸುವುದು: 
ಕರ್ಣಾಟಿಕದ ಎಲ್ಲಾ ಸಮಸ್ಯೆಗಳಿಗೆ ಏಕೀಕೆರಣವೇ ಹಿರಿಮದ್ದು 
(ಎತ್ತಿಕೈ. ೬೯). [ಸಂ.1 
ಏಕೀಕರಮಾರ್ಗ (ನಾ). ಒಂದೇ ಎನ್ನುವ ಭಾವನೆ, ರೀತಿ: 
ನೀವು ನಮಗೆ ಸ್ವಕೀಯಸ್ಥರೇ ಹೊತು ೯ ಬೇರೊಂದಲ್ಲಾಯಿಂಬದಾಗಿ 
ಯೇಕೀಕರಮಾರ್ಗದಿಂದ (ರಾಜೇಂದ್ರ. ೭). 
[ಏಕೀಕರ್ಯ (ಆ ಸಂ. ಏಕೀಕರಣ) + ಮಾರ್ಗ] 
ಏಕೀಕರಿಸು (ಕ್ರಿ). ಒಂದುಗೂಡಿಸು; ಒಟ್ಟುಗೂಡಿಸು:. ಶರಣನು 
ಸದ್ವಿವೇಕ ಸ್ವರೂಪವಾದೆ ಪರಮಾನಂದಜಲವ ಆ ನಿರಾಳ ಪರಬ್ರಹ್ಮದಲ್ಲಿ 
ಯೇಕೀಕರಿಸಿದ (ಅಜರಿಮಾ. ೧೫-೫೪); ಶಿವಕೊಳೇಶಕೀಕರಿಸಿದ ಸುಕು 
ಮಾರ ಪದ್ಮರೆಸಾರ್ಯರೀ ಕೃತಿಯನೋವುಗನಿಶಂ (ಸದ್ಮರಾ. ೧-೨೦). 
[ಏಕೀಕರಣ -ಇಸ್ಕು] 
ಏಕೀಕೃತ (ಗು). ಒಂದಾದ; ಒಟ್ಟುಗೂಡಿದ : ಆಯತ್ತಸರಿತ್ರತಿ ಮಹಿ 
ಮೆಗಂ ಏಕೀಕೃತ ಧರಾಧಿಪಾಭಿರಾಮತೆಗಂ... ತಾನೊರ್ವನೆ ನಿರುಪಮ 
ಜನ್ಮಭೂಮಿಯಾಗಿ (ಶಾಂತಿಪು. ೩-೪೯ ವ). [ಸೆಂ.] 
ಏಕೀನಿ (ನಾ). ಪ್ರಾಮಾಣಿಕತೆ; ನಿಯತ್ತು (); “ನಂಬಿಗೆ, 
ಪ್ರಾಮಾಣಿಕತೆ ” (ಸರಿಕೋ. ೭೫). 
[4- ಅರೆ. ಓಂ. ಯಕೀನ್‌; ಮರಾ. ಏಕೀನ್‌, ಯಕೀನ್‌ವ ಖಂಡಿತ 
ವಾಗಿ, ನಿಶ್ಚಯವಾಗಿ; ತುಳು. ಏಕೀನಿ, ಏಖೀಸಿ] 
ಏಕೀಭವಿಸು (ಕ್ರಿ). ಒಂದಾಗು; ಒಟ್ಟಾಗು : ವಿವಿಧ ಶಕ್ತಿರಸಂಗಳೇಕೀ 
ಭವಿಸೆ ಜೀವ ಅವಿತರ್ಕ್ಶ ಸೂಕ್ಷ್ಮನದು (ಮಂಕುಕ. ೧೧೮); ವಿಚಾರ 
ಮಾಡತಕ್ಕ ಶಕ್ತಿ ಯೊಂದಿಗೆ ಏಕೀಭವಿಸತಕ್ಕ . *. ಒಂದು ಅಂಗವಾದರೊ 
ಶರೀರದಲ್ಲಿಲ್ಲ (ಜೀವಾತ್ಮ. ೮೮). [ಏಕೀಭವನ್ಯ * -ಇಸ್ಮು? 
ಏಕೀಭಾವ (ನಾ). ಒಂದಾಗುವಿಕೆ; ಒಟ್ಟುಗೂಡುವಿಕೆ. [ಸಂ.7 
ಏಕೀಭೂತ (ಗು). ಒಂದಾದ; ಒಟ್ಟುಗೂಡಿದ: ಏಕೀಭೂತ ಸಕಳ 
ಭುವನ ಶಿಶಿರದ್ರವ್ಯ ಸಂಚಾರ ದ್ರವ ಶಂಖಾಕಾರ ಶಿಖರಿಣೀ ರಮಣೀಯ 
ಮುಮಂ (ಆದಿಪು. ೧೧-೨೬ ವ). [ಸೆಂ.] 
ಏಕು (ನಾ). (ಉಕ). ಒಂದು ಬಗೆಯ ಹುಲ್ಲು: ನಟ್ಟು, ಕರಿಕೆ, ಕಣ 
ಗಿಲು, ಏಕು, ಜೇಕು (ಕಂನುಹು. 6೬); ಔರಂಗಜೇಬ ಮಾರಜುಮ್ಲಾರು 
... ಪರಮ ಸ್ನೇಹಿತರಾದರು... ಏಕು ಜೀಕುಗಳೊಂದಾದವು (ಔರಂಗ. 
೧೨೩). “ಗೇಕು', "ಜೇಕು? ಪರಾ. [?] 
ಏಕೆ "ಏನ್‌? ಪರಾ. 
ಏಕೇಶ್ವರ (ನಾ). ೧. ಒಬ್ಬನೇ ಒಬ್ಬ ಪರಮಾತ್ಮ. ೨. ಒಬ್ಬನೇ 
ಒಬ್ಬ ಒಡೆಯ. [ಏಕ-- ಈಶ್ವರ] 
ಏಕೇಶ್ವರವಾದ (ನಾ). ಜಗತ್ತಿಗೆ ಒಬ್ಬನೇ ಪರಮಾತ್ಮ ಎಂಬ 
ವಾದ: ಏಕೇಶ್ವರವಾದದಲ್ಲಿ ನಿತ್ಯರಾದ, ಮುಕ್ತೆರಾದ ಅನಂತ ಜೀವಾ 
ತ್ಮರು ಇದ್ದರೂ ಅವರಲ್ಲಿ 'ಪರಸ್ಪರ ಹೇಗೆ ಸೌಹಾರ್ದವಿರುವುದೊ 
(ಹಿಂದಸಾ. ೪೯). [ಏಕೇಶ್ವರ + ವಾದ್ಯ) 
ಏಕೇಶ್ವರವಾದಿ (ನಾ). ಜಗತ್ತಿಗೆಲ್ಲಾ ಒಬ್ಬನೇ ಒಬ್ಬ ಪರಮಾತ್ಮ 
..ನೆಂದು ವಾದಮಾಡುವವನು: ಏವಂಚ ಏಕೇಶ್ವರವಾದಿಗಳು 
ಕೆಲವರು, ಪ್ರವಾಹೇಶ್ವರವಾದಿಗಳು ಕೆಲವರು (ಒಂದಸಾ. ೪೯). 
[< ಸಂ. ಏಕೇಶ್ವರವಾದಿನ್‌) 


ಏಕೈಕ ೧೧೫೧ ಬಿಗು, 


ಏಕೈಕ (ಗು). ಒಂದೇ ಒಂದಾದ: ತದನಂತರೆಮಾಯಿಡೆಗತ್ತಲೇಕೈಕ | | ವಿಕೋಮಾರ್ಗ (ನಾ). ಒಂದೇ ಒಂದು ಮಾರ್ಗ, ದಾರಿ: 


ಪ್ರದೇಶೋತ್ತರಮಾಗೆ (ಸುಕುಮಾ. ೬-೬ ವ). [ಏಕ ಏಕ] ಪರಮ ಸತ್ಮನುಶೀಲ... ಆಚರಣನಾಗನವರತಲೇಕೋಮಾರ್ಗದಿಂ 
ಏಕೈಕಪಂಡಿತ (ನಾ). ಒಬ್ಬನೇ ಒಬ್ಬನಾದ ಪಂಡಿತ : ಏಕೈಕಪಣ್ಣಿ ಧರೆಯಾ ಪೊರೆವ (ಬಜ್ಜ ಫು. ೨೬-೪೮). ಓ ಸಂಸ್ಕೃತದಲ್ಲಿ ಏಕಃ 
ತರ್ರ್ರಾಮನಾಮೋತ್ತ ಮರ್ವೈ್ಯೈಷ್ಮವ ಗೀತಿ ಮನೋಹರರ್‌ (ಕಣ. 11, ಮಾರ್ಗಃ ಇವೆರಡೂ ಭಿನ್ನಶಬ್ದಗಳು. [ಸಂ. 
೧೦-೯ ; 1080). [ಏಕೈಕ 4 ಪಂಡಿತ) 5 | ನಿಗಂ, (ಅ). ನಿಶ್ಚಯವಾಗಿ; ನಿಜವಾಗಿ: “ಏಗಂ ನಿಶ್ಚಯೇ* 
ಏಳ್ಳೆಕನೀರ (ನಾ). ಏಕಾಂಗಿಯಾಗಿ ಕಾದುವ ವೀರ; ಅಸಹಾಯ (ಭಾಷಾಭೂ. ೨೪೩); “ಏಗಂ ವಲಂ ವೆಣಂ ದಲ್‌ ತಾಗುಗುಮತಿ 
ಶೂರ : ನೂಕಿ ನೋಡಾ ಸೈಂಧವನನೇಕೈಕವೀರರು ಕಾನೆವೆಂದುದ್ರೇಕ ನಿಶ್ಚಯಾರ್ಥಮಂ? (ಕಮದ. ೩೦೬); ಆಗಳಿನ ಕಜ್ಜಮನೇಗಮೆ 
ಮಿಗೆ ಗರ್ಜಿಸಿತು ಕರ್ಣಾದಿಗಳು ತಮತಮಗೆ (ಕುವ್ನಾ ವ್ಯಾದ್ರೋ. ಬ ಗೈದಪುದೆಂದು (ಶಮದ. ನ್ನ ೧೧೯ ಪ್ರಯೋ) ; ಏಗಂ ನುಡಿದಂ (ಶಬ್ದಾನು. 
[ಏಕೈಕ * ವೀರ] ೭೦ ಪ್ರಯೋ). [?) 
ಏಕೈಕೆ (ನಾ). ಒಬ್ಬಳೆ ಒಬ್ಬಳು: ಏಕಾಕಿ ಪರಮತಿಗಿಲ್ಲವದೇಕೈಕೆ |19| ಏಗಂ, "ಏಗಳ್‌' ನೋ. 
ತೋಣುವ ಸುಪತಿಯಂದದಲೆಂದನಸುರಾರಿ (ನಿಭಾಗ. ೧೧-೩೪-೧೨). ಏಗಡಿಸು (ಕ್ರಿ ಕ್ರಿ). ಓಕರಿಕೆ ಬರು; ಅಸಹ್ಯವಾಗು : ಹಸಿವಿಲ್ಲದವನು 
ಸೆಂ. ಏಕೆ ಕಾ (ಏಕಾ 4 ಏಕಾ)) ಅನ್ನವನು ತೆಗೆದುಕೊಂಡಡೆ ವಗಡಿಸುವುದು ಎಂಬ ಹಾಗೆ ಅಂಗಕ್ಕೆ ಸಲ್ಲದು 
ವಿಕೋಕ್ತಿ (ನಾ). ೧. ಒಂದೇ ಒಂದು ಪದ, ಮಾತು, ಶಬ್ದ. (ವಚಶಾ. 1, ೨೨೭). "ಒಗಡಿಸು', "ಓಗಡಿಸು' ಪರಾ." 
೨. [ವ್ಯಾಕ] ಏಕವಚನ: ನೆಗಲ್ಹಾ ನಪುಂಸಕ್ಕೆಕೋಶ್ತಿಗೆ ಕೆಲರಿತು [ಏಗಡ್ಳು + -ಇಸ್ಕು. / ತೆಲು. ಏಗುಡು - ಅಸಹ್ಮ] 
ವಿತ್ತುವತ್ತುವೆಂದುಸಿರ್ವರ್‌' (ಶಮದ. ೨೨೬). [ಐಕ4 ಉಕ್ತಿ] 15| ಏಗಣಜು (ನಾ). ದೊಡ್ಡ ಉಗ್ರಾಣ; ದೊಡ್ಡಕಣಜ (?): 
ಏಕೋಕ್ತಿಗೀತ (ನಾ). ಸ್ವಗತವಾದ ಹಾಡು ; ಸ್ವಾಲಾಪ : ದೃಶ್ಯ “ಎಂಥ ಕಣಜ? ” (ಶಾಸಮಂ. ಕೋಶ): ಕಣಿ ವಿದ್ಯಾವಿಭವಕ್ಕುದಾ 
ಕಾವ್ಯ-ಭಾವಗೀತಗಳ ವಿಧಾನಗಳು ಬೆರೆತಾಗ "ಏಕೋಕ್ತಿಗೀತ? ತಲೆ ಹರಣೆಯರ್ಥೋಪಾರ್ಜನಕ್ಕೈಕ್ಕಲಾವಣಮುದ್ಯದ್ದುಣ ರತ್ನ ರಾಜಿಗೆ ಜಕಿವ 
ಯೆತ್ತುತ್ತದೆ (ನವ್ಯಕಾ. ೪). [ಏಕೋಕ್ತಿ* ಗೀತ] ಟ್ಟಾದಾರ್ಯಸಂಪತ್ತಿಗೇಗಣಜೆಂದೀ ಗುಣಿ ಶಂಕನಂ ಪೊಗಲುಗುಂ... 
ವಿಕೋತ್ತರ (ನಾ). ೧. ಒಂದು ಹೆಚ್ಚಾದದ್ದು. "ಏಕೋತ್ತರ ಉರ್ವಿ ತಳ ೦ (ಎಇ. ೫೪, ೯೦-೫೧, 1060). ಗ ಈ ಶಬ್ದ 
ಶತಸ್ಥಲ' ಪರಾ. ೨. (7): ಸರ್ವಜನ ಸುಕ್ಷೇಮವನು ಕೇಳ್ದೂರ್ವಿ|20, "ಐಗಣಜು' ಎಂಬುದರ ಅಪಲಿಖಿತವಿರಬಹುದು; 
ನಾಥನೆಗೇಳ್ಲು ಕರಗಳನಿರ್ವನೇಕೋತ್ತರದಿ ನಿಲಿಸಿದ ಧರ್ಮಪಾಲಕನು (ವ್ವ? + ಕಣಜು (£ಕಣಂಜ)] 
(ಬಿಜ್ಜಪು. ೬೬-೧೪). [ಏಕ + ಉತ್ತರ] ಏಗಯ್‌("ಏಗೆಯ್‌' ನೋ. 
ಏಕೋತ್ತರವೃದ್ಧಿ (ನಾ). ಒಂದೊಂದಾಗಿ ಹೆಚ್ಚುವಿಕೆ: ಇರ್ಪ| | ಏಗಳ್‌, ಏಗಂ, ಏಗಳುಂ (ಅ). ೧. ಯಾವಾಗ; ಯಾವಕಾಲದಲ್ಲಿ: 
ತ್ತೊಂದು ದೆವಸಮೇಕೋತ್ತರೆನೃದ್ಧಿಯಿಂ ಮನಂ ತವದೆ ತನು ತವೆ ನೀಮೊಂದಂ ಮುನ್ನೇಗಳ್‌ ಕೆಂಡಿರೆಂಬುದವಿಸಾಶಾನೇಂದ್ರಂ ಬಣ್ಣಿಸೆ 
ನೋನುತ್ತಿರ್ಷಿನಂ (ಶಾಂತಿಪು. ೪-೬೭ ವ). [ಏಕೋತ್ತರೆ-- ಮ 25| (ಶಾಂತಿಪು. ೯-೧೦೧ ವ). ೨. ಯಾವಾಗಲೂ ; ಸದಾಕಾಲ: ಉಕ 
ಏಕೋತ್ತ ಕಶತಸ್ಥ ಸ್ನಲ (ನಾ). [ವೀತೈ) ನೂರರ ಮೇಲೆ'ಒಂದು ಸ್ಥಲ ಕೊಲ್ವುದು ಕಟ್ಟುವುದೇಗಳ್‌ ನೆತ್ತಾಟದ ಬಿನದಂಗಳೊಳು (ಉದ್ಭದೇ. 
ಒಂದು ಕೊಳ "ಓಂದು ಸ್ಥಲ: ಇವರೊಳಗಾದ ಏಕೋತ್ತ ರರತಸ್ಥ ಲ ೨-೧೨) ಬಗ್ಗ: ೨. ಪರಧನಾಕಾಂಕ್ಷೆಯಂ ಮಾಡದೇಗಂ ಪರದೈವ 
ಮೊದಲಾದ ಭಾವವು ನಿಮ ಲ್ಲಿಯೇ... . ನಿಃಕಳಂಕ ಮಲ್ಲಿಕಾರ್ಜುನಾ ಸ್ತೋತ್ರಕಿಂಬಾಗಡೆ (ಸಾಪ್ರಾಕ. ೫೯); ಕಾರ್ಯಕಾರಣಮೆಂಬುಜೀಗ 
(ಮೋಳಿಮಾ. ೧೪೮-೫೬೧). [ಏಕೋತ್ತರ 4 ಶತ4 ಸ್ಥಲ] ಮೊಂದೇ ಕಣಾ (ವೀಶೈಪು. ೬-೫-೩೫). ಏಗಳುಂ: ೨. “ಐಗಳು 
ಏಕೋದಕ (ನಾ). ೧. ಒಂದೇ ವೀರು, ಸಮುದ್ರ : ವರ ಕಮಠ|50| ಮೆನಲ್ಕೆ ನಿರಂತರಂ”. (ಕಶರ. ೧೧೮); ದೊರೆವೆತ್ತ ಯಕ್ಷಿ ಬಗೆದೀಕ್ಷಿಸಿ 
ಮತ್ಸ್ಯ್ಯಂಗಳಂ ನಿಜಕರದಿನೇಕೋದಕದೊಳೊಡರಿಚಿ ಪಿರಿಯ ಗಾಣವ ರಕ್ಷಿಸುಗೆಮ್ಮನೇಗಳುಂ. (ಶಾಂತಿಪು. ೧-೬); ಉಜದೇಗಳುಂ ತಲೆಯ 
ನಿಕ್ಕುವಾ ಬಲೆಗಾಅನುಂ ತಾನೆ (ಬಸಪು. ೨೧-೨೮). ೨. ಪಿತೃ ವಿಗೆ ತರ್ಪಣ ನೇಜಕಿರಲ್‌ ನೆರೆಹೊರೆಯರುಂ ಸರ್ವರುಂ (ಉದ್ಭದೇ. ೪-೨); ಏಗಳುಂ, 
ಕೊಡು ವು ದರ ಲ್ಲಿ ಸಮಾನಾಧಿಕಾರಿಯಾದವನ ; ; ಜ್ಞಾ ತಿ; ನೀನ್‌, ನೋಲಕ್ಟಿನ್‌ ಅಟಗುಲಿಗಳನ್‌ ಮುಅವ ನೊ ಂಹಿಯನ್‌ 
ದಾಯಾದಿ (ಕ). [ಏಕ + ಉದಕ್ಕ] ನೋಂತಿರ್ಪೈ (ಅಶ್ವತ್ಥಾ. ೧-೩). [?) 


ಏಕೋದರ (ನಾ). ಒಂದೇ ಗರ್ಭದಿಂದ ಬಂದವನು; ಸಹೋದರ; |55| ಏಗಳುಂ "ಏಗಳ್‌? ನೋ. 
ಅಣ್ಣ ಅಥವಾ ತಮ್ಮ: ಏಕೋದರರ್‌ ಸುರೂಪನುಂ ಕರುಷನು! ಏಗಾದಿಬಿಗೋತ್ತರವಾಗು (ಕ್ರಿ). ಒಂದಕ್ಕಿಂತ ಒಂದು ಹೆಚ್ಚಾಗು; 


ಮೆಂಬರ್‌ (ಪಂರಾಮಾ. ೮-೫೪ ವ). [ಏಕ + ಉದರ] | ಅಭಿವ ದ್ಧಿ ಯಾಗು (?) : ಶ್ರೀಭಂಡಾರದ ಹನ್ನಿರ್‌ ಧಾನ್ಮಮುಂ ತಮ್ಮ 
ಏಕೋದೇವ (ನಾ). ಒಬ್ಬನೇ ಒಬ್ಬ ದೇವರು; ಪರಮಾತ್ಮ: ರಾಜ್ಮಮುಂ ಗೋಬ್ರಾಹ್ಮಣರಿಗಂ EO ಜಾಗ ಶಕವರ್ಷ. 
ಪಶುಪತಿ ಜಗಕ್ಕೆ ಏಕೋದೇವ (ಬಸವ. ೫೨೮). ॥ ಸಂಸ್ಕೃತದಲ್ಲಿ ಏಕಃ ಸಾಸಿರದ » « » ಸೋಮವಾರದಲು ಸುಪ್ರತಿಷ್ಟಂ ಮಾಡಿದ ಕೊಟ್ಟಾರಂ 
ದೇವಃ ಇವೆರಡೂ ಭಿನ್ನಶಬ್ದಗಳು. [ಸಂ.] 40, (ಎಕ. ೪, ಬೇಲೂರು. ೨೦-೪ ; 1180), 
ಏಕೋನಿತ (ಗು). ಒಂದು ಕಡಮೆಯಾಗಿರುವ : ಪರಮಾಯುಷ್ಕಂ [ಏಗಾದ್ಯಿ (ಆ ಸಂ. ಏಕಾಧಿಕ ?) + ಏಗೋತ್ತರ + ಆಗ್ಗು] 
. ಇಪ್ಪತ್ತೆಯ್ದು ಬೆಳ್ಳತ್ತೆಗಂ ಕರಭಕ್ಕಂ ಮಹಿಷೋಕ್ಷಜಾತಿಗದೆ ತಾನೇ | | ಐಗ್ಗು (ಕ್ರಿ). ಸಾಗಿಸು; ನಿಭಾಯಿಸು; ಜಯಿಸು : ಭೀಷ್ಮನು ನಾನು 
[ಕೋ]ನಿತಂ (ಜಾತತಿ. ೮-೧೦). [ಏಕೆ + ಊನಿತ] ಜೀವಸಹಿತವಾಗಿರುವಾಗ ಯುದ್ಧದಲ್ಲಿ ನೀವು ಏಗಲಾರಿರಿ .. . ಎಂದನು 
ವಿಕೋಭಾವ'(ನಾ). ಒಂದೇ ಭಾವ್ಕ--ಅಭಿಪ್ರಾಯ : ಏಕೋಭಾವ (ವಚಭಾ. ೨೭೪) ; ದ್ರೋಹ ಕೆಟ್ಟದ್ದು, ಪಾಪ, ದ್ರೋಹ ಮಾಡಿದವನು 


ಎನಗುಳ್ಳರೆ ಏಕೆ ನೀ ಕರುಣಿಸೆ (ಬಸವ, ೨೮೬). ಗ ಸಂಸ್ಕೃತದಲ್ಲಿ ಏಕಃ | ಎಂದೂ ಏಗಿಲ್ಲ (ಬಂಕಿಮ. ೨೭೧) ; ಇಂಥ ಗಂಡನ್ನ ಕಟ್ಟಕೊಡು ನಾನು 
ಭಾವಃ ಇವೆರಡೂ ಭಿನ್ನ ಶಬ್ದಗಳು, (ಸಂ. ಏಗಬೇಕಾಗಿದೆ (ಮಹಾಗ. ೫೧). [1 


ಏಗ 


ಏಗ್ಗು (ಕ್ರಿ). ಏನನ್ನುಮಾಡು; ಏನು ಪ್ರಯೋಜನವಾಗು : ಹಿರಣ್ಯ 
ದಾನಗುಣಮೊನ್ನುಮದೇಗುವುನೆನ್ನು ಮೆಚ್ಚದೆ (ಎಕ. ೪11, ಶಿಕಾರಿ. 
೧೫೧-೨೮ ; 1047); ಮುನ್ನಮೆನ್ನ ಮಾಡಿದ ಪಾಪಫಲಮಾ ನೆವದಿಂ 
ಫಲಮನೀಯಲೆಂದು ಬಂದುದಕ್ಕೆ ನೀವೇಗುವಿರಿ (ಧರ್ಮಾಮೃ. ೭-೧೧೯) ; 
ಜವನಂ ಜಕ್ಕುಲಿಪಂತೆ ಮಾರಿಗಿದಿರಂ ಪೋಪಂತೆ ಕಾಳಾಹಿಯೇಗುವು 
ಡೆಂಡೇಂ ಪಿಡಿವಂತೆ ಸಿಂಹಮನದಂ ಪೊಯ್ದೋಡುವಂತೀತನೇಗುವನೆಂ 
ದಿನ್ನೆ ನಲಂತೆ ಮೃತ್ಯು ವಿನವೊಲೆಲ್ಲಿರ್ದೊಡಂ ಕೊಲ್ವನ್‌ (ಮುಂಬರಾ. ೫x, 
೨೪೩-೨೮ ; 1219) ;-ಬಾ ಲ ವ ಬೆಳೆಸಿ ಮೂರುತಿ ವನವ ಮುಜಾದೀಡಾಡ 
ತೊಡಗಿದ ವನವದೇಗುವುದಸುರ ಸಂಗದಿ ಕೇಡು ಬಂದುದಲ 
(ಕೌಶಿರಾ. ೧೧-೧೫) ; ಕೋಲ ಕೊಂಬನೆ ಭೀಮ ಸಿಡಿಲುರಿ ನಾಲಗೆಗೆ 
ನೀರೇಗು [ಪಾಕಾಂ. ಆ]ವುದು ಮೇಲಾಳ ಮುಜದನು ವಿವಿಧ ಶಸ್ತ್ರಾಸ್ತ್ರ 
ಪ್ರಹಾರದಲಿ (ಕುವ್ಯಾಕ. ೧೦-೧೬). [?] 

ಏಗ್ಳು (ಕ್ರಿ). ಬೇಯು ; ಸುಡು; ದಹಿಸು : ಒಳಗುಡಿದ ನಾರಾಡದೇಲಃ 
ನಂದದಿ ಹೊಆಗ ಬಳಸದೊಳಗೊಳಗೇಗುವಾವುಗೆಯ ಶಿಖಿಯಂತೆ... 
ಸತಿಯಳಲು ಸೀಗೆಯೊಳಗಣ ಬಾಳೆಗೆಣೆಯಾದುದು (ಹಚಕಾ. ೧೨-೧೩); 
ಏಗುವುಡೇ ಕುಮಾರಿಕೆಯನಪ್ಪಿದ ದರ್ಪಕವಸ್ನಿಯಗ್ಗದೀ ಬೇಗೆಯೆನಿತ್ತೆ 


ನಿತ್ತು ಶಿಶಿರಾಧಿಕಮಾದುಪಚಾರಡೊಳ್ಬ ನಿಂಬಾಗಿರೆ ಮಾ ಟೌ ನಿಂ ದೆನಿತು 


ತಾಪಮದುರ್ನಿಸುತಿರ್ಪುದು (ಉದ್ಭಟ. ೭-೬೪). 
[*-ತೆಲು, ವೇಗು - ಹುರಿ, ವ್ಮಥೆಸಡು] 

ಏಗ್ಮು "ಎದು? ನೋ. 

ಏಗುಣಜು (ನಾ). [ಕಾಮಶಾ](?): ಪೊಜಮಡಲೊಂದು ಕಾಯ್ದೆರಡು 
ಕೂಳ್ಳೆ ಮೊಗಂದೆಗೆಯಲೈ ಮೂಜು ಮತ್ತಜ ಮುನಿಯಲೈ ನಾಲ್ಕು ನುಡಿ 
ಗೇಳದವೋಲಿರಲಯ್ದು ಮರ್ಮಮಂ ಕುಜಃಪಿಡಿಲಾಜು ಬಚ್ಚಬಣ ಪಾಡಿ 
ನೊಳೇಟತಿನಿದ್ರೆಯೆಂಟುಯೇಗುಟು ನಿಲಲೊಂಬತದ್ರವರತಿತ್ವದೆ ಪತ್ತಿವು 
ಪೋದ ನಲ್ಮೆಗಳ್‌ (ಮನ್ಮವಿ. ೮-೧೩). [7] 

ಏಗೆಡು (ಕ್ರಿ). ಏನು ಹಾಳಾಗು; ಏನು ನಷ್ಟವಾಗು: ಎನಗರಸಿ 
ಯಾಣೆ ನಿನ್ನೊಡನೆನಗೇಗೆಟ್ಟಪುದಿದೆಂದು ಜಕೋಡಾಡಲ್‌ ಕೆಮ್ಮನೆ ನುಡಿ 
ದೊಡೆನ್ನ ಕಣ್ಣಂ ಮನಕ್ಕೆ ವಂದಿರ್ದ ನಿನ್ನೊಳೆನಗೆರಡುಂಟೇ (ಪಂಪಭಾ. 
೮-೬೮) ; ಏಗೆಟ್ಟತ್ತೆಂದೇಳಿಸಿಯೊಂದಜಕೊಳಂ ಕೀಖಾದೊಡೆ ತನಗೆ ಪರದ 
ಸುಖಮದು ಕಿಡುಗುಂ (ಧರ್ಮಾಮೃ. ೫-೮೭) ; ಕೆಮ್ಮನೇಗೆಟ್ಟತ್ತೆಂಬ 
ಪೊಲಟ್ಟ ಕೊಂದಪನಿವಂ ಮಾಯ್ಡಂತಕಂ ಪಾತಕಂ (ಜೀವಸಂ. ೧೦-೧೩). 

[ವ್ಯ (ಆ ಏನ್‌) + ಕೆಡು] 

ಏಗೆಯ್‌, ಏಗಯ್‌, ಏಗೆಯು, ನಿಗೈೆಯು (ಕಿ). ಏನನ್ನು ಮಾಡು; 
ಏನುಮಾಡು : ಕಾಣನೇಗೆಯ್ದುಂ ತನ್ನ ದೋಷಮಂ ಕಾಣದಂತೆಂದುಂ 
ಕಣ್ಗಳ್‌ ತಮ್ಮ ಕಾಡಿಗೆಯಂ (ಕವಿರಾ. ೧-೪೫) ; ಸಹೋದರ ವಿಯೋ 
ಗೋದ್ವೇಗಮೇಗೆಯ್ಯದೋ (ಅದಿಪು. ೩-೫೨) ; ಏಗೆಯ್ಶುತ್ತಿರ್ದಪ 
ನೆಂದು ಕುತೂಹಲಂಬೆರೆಸು ಮುನ್ನಿನೆಡೆಗೆ ಬಂದು ನೋಡಿ ಕಾಣದೆ ವ್ಯಗ್ರ 
ಮನನಾಗಿ (ಕಾದಂ ಪೂ. ೮೨೨), ಮುಳಿದಾಂಪರ್ಧರಣೀಶ್ವರರ್ನಿಗೆ 
ಪೆಜರ್ಬಿಲ್ಲೊಂಡುಮೇಗೆಯ್ವರ್‌ (ಗದಾಯು. ೨-೧೨). ಏಗಯ್‌ : 
ಈ ಗರುವೆಯ ನಿಡುಪುರ್ಜಿರಲೆನಗಿನ್ನಡೇ ಗಯ್ಯ ಬಲ್ಗುದೆಂದೆನುತ ಬೇಗೆ 
ಬಿಸುಟಿನಂಗಜ ಕರ್ವುವಿಲ್ಲನು (ಕುರಾಸಾಂ. ೭-೩೯). ಏಗೆಯು: ಪರ 
ಮನಂ ಮತ್ತೆ ಪೂಜಿಸಬಾರನೋಹಿಲನೇಗೆಯುವೆವಿದಕೆ (ಬಸಪು. ೪೩-೩೭). 
ಏಗೈಯು: ತಿರುತಿರುಗಿ ಬಾಯಾರಿ ಬಾಬ] ಸವಳಿದು ಬೇವಸಂಬಡೆದು 
ಕಂಗೆಡುತೆ ಮುಂದೇಗೈಯಲೆಂದೆಣಿಸುತಿರಲು ಕಟ್ಟದಿರೊಳೇ ಮೆರೆವ 
ಹೂದೋಂಟವೊಂದನು ಕಂಡೆನು (ಕವಿಕಾ. ೪೬). 

[ನೃ (4 ಏನ್‌) * ಕೆಯ್‌,] 


೧೧೫೨ 


20 


25 


35 


40 


ಏಚಯ್ಯ. 

ಏಗೆಯು "ಏಗೆಯ್‌' ನೋ. 

ಏಗೈಯು "ಏಗೆಯ್‌ ನೋ. 

ಏಗೊಳ್‌, ಏಗೊಳು (ಕ್ರಿ). ಅಂಗೀಕರಿಸು; ಒಡಂಬಡು ; ಸಮ್ಮ 
ತಿಸು; ಒಪ್ಪು: ನಂಟರೀತನ ನಣ್ಬಂ ಬಿಸುಡೆಂದೊಡಾ ನುಡಿಯನಾನೇ 
ಗೊಂಡೆನೇ (ಆದಿಪು. ೧೨-೩೭); ನಿ ಮ್ಮ ನಾ 0 ಕಯ್ಯನೊಡ್ಡಿ ಬೇಡಿದೆ 
ನೆಂಬುದುಂ ಮುನೀಶ್ವರರೇಗೊಂಬುದುಂ ಯಶೋಭದ್ರೆ ಯುಂ ನಿಶ್ಚಿತಾಂತ 
ರಂಗೆಯಾಗಿ ಸಂತೊಸದಿಂ ನಿಜಾವಾಸ ಕ್ಕೆ ವೊ ದರ್‌ (ಸುಕುಮಾ. 
೧೧-೩೮ ವ); ಸಳನೆಂಬಂ ಜಿನಮುನಿ ಹೊಯ್‌ ಸೆಳೆಯಿಂದಂ ಪುಲಿಯನೆಂ 
ದೊಡೆ£(63ಗೊಂಡು;ಮಹೀತಳವಾವ್ವೆನೆಗಂ ಪೊಯ್‌ ಪೊಯ್ಸಳಪೆಸರಂತಳೆ 
ದುದಿತ್ತ ಯಾದವ ವಂಶಂ (ಎಕ. 211, ತಿರುಮ. ೧೦೬-೩ ; 1180; 
ಶಾಪಮಂ. ೯೩೪ ನೋ); ಈ ಮದುವೆಗಾನೇಗೊಂಡೊಡೇಮಾತೊ 
ನೆಟ್ಟಗೆ ದುಷ್ಕರ್ಮಫಳಪ್ರಸೇವನೆಗಮಾನೇಗೊಂಡೆನೇನಾಗೆನೇ (ಪಾರ್ಶ್ವಪು. 
೧೫-೪೬). ಏಗೊಳು: ಮೇಲೇಳ್ವ್ದನಿಲ್ಲ, ತನ್ನಂ ಜೊತೆಗೆ ಬನಕುಯ್ಕೆ 
ರಾಮನೇಗೊಳುವನ್ನೆ ಗಂ (ಶ್ರೀರಾಮಾ. ೩೦-೩೪೩). 

[ವ್ಯ (೮ ಏನ್‌) + ಕೊಳ್‌] 

ಏಗೊಳಿಸು (ಕ್ರಿ). ಸಮ್ಮತಿಸುವಂತೆ ಮಾಡು; ಒಡೆಂಬಡಿಸು: ಕದಪಂ 
ಪೊ[ಯ್ವ]ನ್ನುದರ್ಕೇಗೆೊಳಿಸಿ ತಿವುಳನಂ (ಮೈಆರಿ. ೧೯೨೯, ೬೫-೧೮; 
1081). [ಏಗೊಳ್‌ + -ಇಸ್ಕು] 

ಏಗೊಳು "ಏಗೊಳ್‌' ನೋ. 

ಏಗೋತ್ತರ (ಗು). ಒಂದಕ್ಕಿಂತ ಹೆಚ್ಚಾದ: ಶ್ರೀ ಛಂಡಾರೆದ ಹನ್ನಿರ್‌ 
ಧಾನ್ಯಮುಂ ತಮ್ಮ ರಾಜ್ಯಮುಂ ಗೋಬ್ರಾಹ್ಮಣರಿಗಂ ಏಗಾದಿ ಏಗೋ 
ತ್ತರವಾಗಲು ಸಕವರ್ಷ ಸಾಸಿರದ... ಸೋಮವಾರದಲು ಸುಪ್ರತಿಸ್ಟಂ 
ಮಾಡಿದ ಕೊಟ್ಟಾರಂ (ಎಕ. ೪, ಬೇಲೂರು.' ೨೦-೪; 1180). 

[£ ಸಂ, ಏಕೋತ್ತರ] 

ಏಚ (ನಾ).. ಒಬ್ಬಾತನ ಹೆಸರು: ಗೊಟ್ಟಿಗಡಿಯ ಭದ್ರಯ್ಯನ ಕಲ 
ಕನ್ನಯ್ಯ ಕಟ್ಟಿದ ಎಆದನೇಚ (ಎಕ. ೪11], ಸೊರಬ. ೪೪-೧೨ ; 971). 
"ಆಚ್ಛ' ಪರಾ. [ಆ ಸಂ. ಅದಿತ್ಯ) 

ಏಚಗವುಡ "ಏಚಗಾವುಂಡ' ನೋ. 

ಏಚಗಾವುಂಡ, ಏಚಗವುಡ (ನಾ). ಒಬ್ಬಾತನ ಹೆಸರು: ನಿಡುವಾನಿಯ 
ತುಜುಗೊಳೊಳ್‌ ಬಿದಿರ್ಹಕದ ಏಚಗಾವುಣ್ಣನ ತಮ್ಮ ಕೆಟ್ಟ (ಎಕ. 2೪, 
ಹೊಳೆನ. ೧೨೯-೫ ; ೨70) ; ಶ್ರೀಮತ್ಪೆರ್ವ್ವಯ್ಮಲನ್ನಾಟ್ಗವುಣ್ಣುಗಳ್ಳು 
ಜ್ವನ್ಸ ಪೆರ್ಮ್ಮಡಿಗಾವುಣ್ಣಂ ಏಚಗಾವುಣ್ಣನ್ಕೊ೦ಂಗುಣಿ ಗಾವುಣ್ಣನ್‌ 
(ಎಕ. 1೪, ,ಹೆಗ್ಗಡ. ೧೦೪-೧೩ ; 1037). ಏಚಗವುಡ : ಏಚಗವುಡನ 
ಮಗ ಹಿರಿಯ ಬೊಂಮಯ (ಎಕ. ೫೪1, ಚಿಕ್ಕನಾ. ೫೮-೨೦ ; 1260). 

[ನಚ + ಗಾವುಂಡ (೮ ಗಾಮುಂಡ)] 

ಏಚಬ್ಬೆ (ನಾ). ಒಬ್ಬಾಕೆಯ ಹೆಸರು: ಕೇನಾರ್ತಿಯೆನ್ನು ಕುಡುವಳೆ 

ದಾನಮನೇಚಬೈಯತ್ತಿಮಬ್ಬರಸೆಯವೊಲ್‌ (ಎಕ. 17, ೩೮೪-೪೪; 1135). 
[ಎಡ + ಅಬ್ಬೈ] 

ಏಚನ್ಮು (ನಾ). ಒಬ್ಬಾತನ ಹೆಸರು: ಬೆಳ್ತೊಡೆನೆಸಕೆ ಏಚಮ್ಮನೂ 

ಎರೆವಾಸನೂ ಗೋಸಹಸ್ರ ಕೊಟ್ಟೋನ್‌ (ಸೌಇಇ. ೫1-i, ೬-೪; ?). 
[ಐಚ + ಅಮ್ಮ |] 

ಏಚೆಯ್ಯ (ನಾ). ಒಬ್ಬಾತನ ಹೆಸರು : ಸಂಧಿವಿಗ್ರ[ಹಿ] ಏಚಯ್ಯನುಂ 

(ಮೈಆರಿ. ೧೯೩೨, ೧೧-೩ ; ಸು. 9ನೆಯ ಶತ) ; ಊರೊಡೆಯ ಮಾರಮ 

ಯ್ಮನ ಮಗ ಏಚಯ್ಯನಿಜ್‌ದುಕೊಣ್ಣು ಪೆರ್ಗಡೆ ಗುಣ್ಣಯ್ಯಂಗೆ ಕ್ಷಮೆ 

ಗೊಟ್ಟಿಸ್ತಿತಿಯೆನ್ತೆನ್ನೊಡೆ (ಎಕ. ೫1, ಹಿರಿಯೂ. ೧-೨೩ ; 975). 


[ಏಚ * ಅಯ್ಯ] 


ನಚಿಕಟ್ಟೆ 
ಏಚಿಕಬ್ಸೆ (ನಾ). ಒಬ್ಬಾಕೆಯ ಹೆಸರು : ನೆಗಳ್ಮಳೇಚಿಕೆಬ್ಬೆ ಭೂಮಣ್ಣಳ 
ದೊಳ್‌ (ತಕ. ೩೪1, ಚಿಕ್ಕನಾ, ೭೫-೩೦; ?). [ಚಿಕ್ಕ + ಅಬ್ಬೈ) 
ಏಚುಪೇಚು (ನಾ). ಮುಚ್ಚುಮರೆ: ನಮ್ಮ ನಾಯಕನ ಸತಿಯು 
ಎನೂ ಏಚುಪೇಡರಿಯದವಳು. ಯಾರಾದರೂ ಅತ್ತುಕರೆದು ಏನಾದರೂ 
ಹೇಳಿದರೆ ಎಲ್ಲಾ ಮರೆಯುವವಳು (ಕಾಳರಾ. ೮೦). [ಏಚ್ಛು * ಪೇಚ್ಯು] 
ಏಟನಿಟ, ಏಟವೀಟ (ನಾ). ದಾಸನಾದ ವಿಟ; ಅಲ್ಪನಾದ ವಿಟ: 
ನಾಣಿಲಿ ನಿಟ್ಟುರಂ ಸಿತಗನೇಟಿವಿಟಿಂ (ಪಾಠಾಂ. ನಾಟಿವಿಟಿಂ] ತುದಿಗೋಡ 
ನಾಟು ನಿನ್ನಾಣೆ ಗಡ (ಲೀಲಾವ. ೨-೧೨೩). ಏಟಿವೀಟಿ: ಕಲಿಕಾಲ 
ಕರ್ಣನ ವಿನೋದದ ಚಾಗದ ಬೀರದಾರ್ಪ್ಪನೀಗಡಿನ ನಿಕೃಷ್ಟ ನಿರ್ಗುಣ 
ನಿಕೃತ್ಕ ನಿರಾಚರಣೇಟವೀಟರಂ ಕಡು ಜಡರೆಂತು ಪೋಲಿಪರೆ ಧನ್ಯನೆನಿಪ್ಪ 
ವಚೋಗ್ರಗಣ್ಯನಂ (ಎಕ. 1೪, ಹೆಗ್ಗಡ. ೧೮-೭ ; 106). "ಆಟ ವಿಟ? 
ಪರಾ. [ಏಟ್ಯಿ (ಆ ಸಂ. ಚೇಟ) + ಎಟ] 
ನಿಟನಿಟಂಬರ್‌ (ಕ್ರಿ). ದಾಸವಿಟಿನಾಗು; ಸೇವಕವಿಟನಾಗು: 
ಅಮೃತದ ಕಂಡಸಕ್ಕರೆಯ ಕೂಟಮುಮೊಲ್ವಳ ಕೂಟಮುಂ ಸಮಾನಮೆ 
ನಲನೊಬ್ಲದಕ್ಕೆ ವಿಟ್ಟಕೇಟವಿಟಂಬರೆ ಕೂಟಮಿಂಪನೀಗುಮೆ (ಕಾ ವ್ಯಾ ವ. 


೧೪೪). [ಏಟವಿಟ + ಬರ್‌] 
ಏಟಿವೀಟ "ಏಟವಿಟ' ನೋ. 
ಏಟ್ಟು, ಎಟ್ಟು (ನಾ). ೧. ಹೊಡೆತ; ಪೆಟ್ಟು: ಒಬ್ಬರಿಗೊಬ್ಬರು 


ಬಿತ್ತರಮಾಗಿ ಬೀಸುತ್ತ ಮೊನೆಗಳಂ ತೋರುತ್ತ ಯೇಟುಗಳಂ ತಪ್ಪಿಸಿ 
ಕೊಳ್ಳು ತ್ತ ವೃತ್ರಾಸುರನು ದೇವೇಂದ್ರನು ಕಾಳಗವಂ ಹೂರುನೂತ 
ಕಾಣುತ್ತ (ಸೌಗಂಧ, ೩೫೨-೧೯); ಖುರಪುಟಿಗಳೀಟಂದಲೇಳುತಲಿರುವ 
ರಜವನು (ಶ್ರೀರಾಚ. ೫೦ ಪೀರಿಕೆ) ; ಶತ್ರುಗಳು ದುರ್ಗದವರ ಏಟನ್ನು 
ತಡೆಯಲಾರದೆ ದಿಕ್ಕಮುರಿದು ಓಡಿದರು (ಚಿತ್ರಪಾ. ೫೩); ಈ ಮಾತುಗಳು 
ರಾಧಕ್ಕ ನನ್ನು US ಏಟನಂತೆ ಬಲವಾಗಿ ನೋಯಿಸಿದವು (ಆಬೋಲೀ. 
೭೫). ್‌ (ಕರಾ) ಪಗಡೆಯ ಆಟದಲ್ಲಿ ಒಂದು ಬಗೆ: “ಒಂದು 
ಜೂಜಾಟ? (ರಮಾಕಾಂ. ೧೧೮). ಎಟ್ಟು: (8). 
ಏಟುತಿನ್ನು ಎ ಸೋಲು: ತ ಆಗಲಿ' ಪರೀಕ್ಷೆಯಲ್ಲಿ ಏಟು 
ತಿನ್ನುವುದು ಬೇಡ! (ಕಮನ. ೩೨). ಏಟುಹಾಕು ಎ ಹೊಂಚುಹಾಕು 
(?) : ಆಲ್ಬಸ್ವಲ್ಪ ಭೂಮಿಕಾಣಿಗಳನ್ನು ಅತಿಸುಲಭವಾಗಿ ದಕ್ಕಿಸಿಕೊಳ್ಳ 
ಬಹುದೆಂದು ಏಟುಪಾಕಿದ - ಅಣ್ಣ ವರದರಾಜಾರಾಯ (ಕತ್ತಬೆ. ೩೬). 
(ಡೇ. ॥ ತಮಿ. ಮಲ. ಎಣ್ಣು; ತೆಲು. ಏಟು) 
ಏಟ್ಟು "ಎಷ್ಟು' ನೋ. 
ಏಟುಗಾರ (ನಾ). ಚೆನ್ನಾಗಿ ಹೊಡೆಯುವವನು ; ಗುರಿಕಾರ. 
[ನಟ್ಟು * ಇಗಾರ. (ಆ -ಕಾಣ)) 

ಏಟುಪಟ್ಟು (ನಾ). “ಜೂಜಾಟ”(ರಮಾಕಾಂ. ೧೧೮). [ ಐಟ್ಟು* ಪಟ್ಟು] 

ಏಟುಷಾವಡೆ "ಎಟುಪಾವುಡೆ? ನೋ. 

ಏಟುಪಾವುಡೆ, ಏಟುಪಾವಡೆ (ನಾ). ಒಂದು ಬಿರುದು; ಒಂದು 
ರಾಜಚಿಹ್ನೆ.- ಔ ರಾಜಾಸ್ಥಾನದಲ್ಲಿ ಗಿರ್ರನೆ ತಿರುಗಿಸುವ ಬಣ್ಣದ 
ವಸ್ತ್ರ: ತಮ್ಮ ಭುಜಪರಾಕ್ರಮದಿಂದ ಸಂಪಾದಿಸಿದ ಹನುಮ 
ಧ್ವಜ, ಗರುಡಧ್ವಜ ಮಕರಟಿಕ್ಕೆ, ಸತ್ತಿಗೆ, ಸೂರೆಪಾನ, ಚೌರಿ, ಏಟು 
ಪಾವುಡೆ ಮುಂತಾದ ಬಿರುದುಗಳಿಂದಲೂ, . . ವಾದ್ಮಗಳ ಧ್ವನಿಗಳಿಂದಲೂ 
ಆಸ್ಥಾ ನವು ಕಣ್ಗೊಳಿಸುತ್ತಿರಲು (ಮಹಾವಂ.1,೩೪); ಹಾವುಗೆ ಏಟುಪಾವುಡೆ 
ಇವುಗಳನ್ನು ಪ್ರತ್ಮೇಕ ಪ್ರತ್ಮೇಕಮಾಗಿ ಬಡಿದುಕೊಂಡಿರುವ ಚೀಟಿಕಾ 
ಸ್ತ್ರೀಯರು (ಮಹಾವಂ. 1, ೩೫). ಏಟು ಪಾವಡೆ: ಛತ್ರಚಾಮರ 
ಸೀಗುರಿ ಏಟುಪಾವಡೆ ಹಗಲ್ಲೀನಟಗೆ ಮುಂತಾದ ರಾಜಚಿಹ್ನಗಳು 
(ಭಿರುಗಂ, ೨೬-೧೦). [ಏಟ್ಕು *- ಪಾವುಡೈ) 


೧೧೨೫ 


ಅ 


40 


| ಬಿಡ (ನಾ). ೧. ಕಿವುಡ; ಬಧಿರ: 


ಏಡಿಸು 


“ ಬಧಿರನೇಡಂ ಕಿವುಡನೆನಿಸಿಕ್ಕು? 
(ಮಂಗರಾ. ೧೧೪-೫); ಕವಿತಾರಹಸ್ಮಮಂ ಸತ್ಯವಿಯಜಕಿಗುಮನೇಕ 
ಮೂಕನೇಡಂ ಜಡನೆಂಬವನಜಕಿಗುಮೆ (ಆದಿ ಪು. ೧-೨೦). ೨. ಒಂದು 
ಜಾತಿಯ ಕುರಿ; ಕಾಡುಕುರಿ: ನೋಡು ಬೇಜವನಿತ್ತಲಿವೆ ಹರಿಕ್ರೋಡ 
ಖಡ್ಗಿ ಕುರಂಗಿ ಚಿತ್ರಕನೇಡ ಕಡವಮ್ಮಾವು ಸೈರಿಭ ಶರಭ ಸಾರಂಗ 
(ತೊರಕಾ. ೩-೧-೩೦). ೩. ಕಿವುಡು ಹಸು (?) : ಏಡಂ ಪೊಕ್ಕೊಡೆ ಚಿತ್ರ 
ವೃಷ್ಟಿ ಕುರುಡಂ ಮುಂ ಪೊಕ್ಕೊಡರ್ಫ ಕ್ಷಯಂ (ಅಟ್ಟಮ. ೪-೬). [ಸಂ.) 

ಏಡಕೆ (ನಾ). ಒಂದು ಜಾತಿಯ ಕುರಿ: ಜಂಗಮ ಏಡಕನನೇಣಕ 
ಬರುತಿರೆಯರಸ ಪಏಿಂಗದೇ ಗೂಳಿಯಂ ಮಾಡೆನಲು ಮಾಡಿದಂ 


(ಪ್ರಭುಪು. ೭-೭೧). (ಸಂ. 
ಏಡಕೆ (ನಾ). ಹೆಣ್ಣುಕುರಿ : “ಏಡಕ - ಏಡಕೆ ? (ಹೊನುಗ. ೧೦). 
[ಸಂ. ಏಡಕಾ] 


ಏಡಮೂಕ (ನಾ). ೧. ಕಿವುಡ ಮತ್ತು ಮೂಕ. ೨. ಮೂರ್ಬ; 
ವಕ್ರ. ೩. ಕುರುಡ. [ನಡ + ಮೂಕ) 

ಏಡಿ, ಟಾ. ಒಂದು ಜಲಚರ ಪ್ರಾಣಿ; ಎಸಡು; ನಳ್ಳಿ: ಏಡಿ[ಸಾಕಾಂ. 
ಎಸಡಿ] ಬರ್ದುಂಕಿದೆನೆಂದು Kgs ನಿಲೆ ಸಕ ೪೫-೨) ; ಏಡಿ 
ಒಂದು ಅಜನ ತಲೆಯ ಏಡಿಸಾಡಿ ತಿಂದು ತೇಗಿ ಓಡಿನಲ್ಲಿ ನೀರಕುಡಿದು 
ಒಲೆಯ ಸೇರಲು (ಅವಚಂ. ೨೯೯-೧೩೧೪) ; ಏಡಿ ಮೊಸಳೆಯು ನೆಗಳು 
(ಸಂಧಪ. ೬-೨೫); ನಿನ್ನನ್ನು ನನ್ನ ಸಮಾಪದಲ್ಲಿರಿಸಿಕೊಂಡರೆ. , . ಏಡಿ 
ಗರ್ಭವಂ ಧರಿಸುವ ಹಾಗೂ ಹಾನಿಬರುವುದು (ಕೃವಾವಿ. ೭೭) ; ಹಾಡಿಗೆ 
ಹಾಡಿಲ್ಲ ಏಡಿಗೆ ತಲೆಯಿಲ್ಲ ಮೋಡ ಬಂದಲ್ಲಿ ಬಿಸಿಲಿಲ್ಲ (ಜನಗೀ. ೪೧). 
"ಎಸಡಿ' ಪರಾ. 

[ದೇ. 1 ತೆಲು. ಎಂಡ್ರಿ, ಎಂಡ್ರಿಕ; ಕೋಲಾ, ನಾಯ್ಕಿ. ಎಂಡೆ; 

ಪರ್ಜಿ. ಇರ್ದಿ ; ಗೊಂಡಿ. ಏಟೀ]. 

ಏಡ್ಮಿ (ನಾ). ಕಿವುಡು ಹಸು (?): ಏಡಿಯೊಳಲ್ಪವೃಷ್ಟಿ ಕರಿಯಾವಿ 
ನೊಳೊಳ್ಳಟಕಿ (ಅಟ್ಟಮ. ೪-೮). [< ಎಡ?) 

ಏಡಿಕಾಯಿ(ನಾ).-ಏಡ್ಗಿ:"“ಕುಳೀರಃ, ಕರ್ಕಟಃ- ಈ ೨ ಏಡೀ ಪೆಸರುಗಳು 
ಅಂದರೆನೀರುಬೊಕ್ಳೆಗಳಲ್ಲಿರುವಏಡೀ£ಡಿ] ಕಾಯ್ಕಿನಳ್ಳಿ ಗಳು? (ಸಿದ್ಧಾಂತಿ. 
೭೪). [ಬಡಿ * ಕಾಯ್ಕಿ (ಆ ಕಾಯ್‌). 1 ತೆಲು. ಎಂಡ್ರ ಕಾಯ] 

ಏಡಿಸಾಡು (ಕ್ರಿ). ಅವಹೇಳನ ಮಾಡು; ನಿಂದಿಸಿ ಮಾತನಾಡು; 
“ಸಶಾಯಿಸು ” (ಶಿವಗೀ. ಕೋಶ): ಏಡಿ ಒಂದು ಅಜನ ತಲೆಯ ಏಡಿ 
ಸಾಡಿ ತಿಂದು ತೇಗಿ ಓಡಿನಲ್ಲಿ. ನೀರಕುಡಿದು ಒಲೆಯ ಸೇರಲು ಹಾಡಿ 
ಹೊಗಳಿ ಹರಸಿಕೊಂಡು ಮಾಡಲೊಬ್ಬ ಮಡಳೆಗಳನು ನೋಡನೋಡ 
ನೊಬ್ಬ ಗಾಡಿಕಾಜನು (ಅವಡಂ. ೨೯೯-೧೩೧೪).  [ಏಡಿಸು4 ಆಡ್ಕು) 

ಏಡಿಸು, ಎಡ್ಡಿಸು (ಕ್ರಿ). ಅವಹೇಳನ ಮಾಡು; ನಿಂದಿಸು; ಹೀಯಾ 
ಳಿಸು: ಮುಂದೆ ಬಂದೇಡಿಸುವಂತಿರಾಡಿದುದದೊಂದು ಮರುಳ್‌ ಫಣಿ 
ರಾಜಕೇತುವಂ ( ಪಂಪಭಾ..೧೩-೫೪) ; ಮುಸುಮೊಗಮಾಯ್ತು ಮೊಗಂ 
ಕಾಲ ಸುತ್ತುಗಂ ಪೋಯ್ತು ಪಲ್ಗಳಳ್ಳಾಡಿದುವೇಡಿಸುವಂತಿರ್ದನಿರಿನ್ನುಂ 
ಬಿಸುಡಿರೆ ನೀವಜ್ಜ ನಿಮ್ಮ ನಿರ್ಲಜ್ಜಿಕೆಯಂ (ಅಜಿಪು. ೨-೧೦೦) ; ಮುನಿ 
ವನಿತೆಯರೊಳ್‌ ಕೂಡಿದನೆಂಬೀ ನುಡಿಯದನೇಡಿಪುದೆಲೆ ವಿನಯನಂದಿ 
ದೇನರಚರಿಶತಂ (ಎಕ. 31೪, ನಾಗಮಂ. ೧೯-೧೧ ; 1118) ; ಮಾಡಿದೆ 
ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ (ಬಸವ. 
೨೩೪); ಬೇಡಿದೈದೂರುಗಳ ಕೊಡುಯೆನಲೇಡಿಸಿದಲೈ (ಕುವ್ಕಾಗ 
೫-೧೬) ; ಬಂಜೆಯೆನುತೇಡಿಪಂತಿರೆನ್ನಿದಿರೊಳ್‌ ಏಳ್ಳೆ ಯಂ ಮುದ್ದು 
ಗೆಯ್ಗುಂ (ಕಾಮಾಶ್ಯ. ೧೮-೫). ಎಡ್ಡಿಸು : “ನಿಂದಿಸು, ಗೇಲಿಮಾಡು” 
(ಜಾನಕೊೋ,. ೨೪). "ಏಳಿಸು' ಫರಾ. 

73 


ಏಡಿಹುಣ್ಣು 
ಇ” 


ಎಡ್ಡೆಡ್ಡಿಸು (ದ್ವಿರುಕ್ತಿ): ಸುಂದರಕ್ಕ ಆಗಾಗ ನನ್ನನ್ನು ಬಹಳ 
ಕೆಣಕಬೇಕು. ನನ್ನ ಹೊಟ್ಟಿ ಯೊಳಗಿನಿಂದ ಏನೋ ತಿಳಿದುಕೊಳ್ಳ ಬೇಕೆಂದು 
ಎಡ್ಡೆಡ್ಡಿಸಿ ಮಾತನಾಡಬೇಕು (ವೈನಿ. ೩೯೩). [7 *-ಇಸ್ಕು] 
ಏಡಿಹುಣ್ಣು (ನಾ). ದುರ್ಮಾಂಸ ಬೆಳೆದುಕೊ ಳ್ಳು ವ ಒಂದು 
ಬಗೆಯ ವ್ರಣ, --ರೋಗ; ಅರ್ಬುದ; ಕ್ಯಾನ್ಸರ್‌ ರೋಗ: 
ತಾನಿರುವ ದೇಹಭಾಗವನ್ನು ತಿಂದು ಹಾಕಿ, ಮಿತಿಯಿಲ್ಲದೆ ಕ್‌ರಡುತ್ತ, 
ತೆಗೆದುಹಾಕಿದಲ್ಲಿ ಮತ್ತೆ ಮತ್ತೆ ಬೆಳೆಯುತ್ತ `ಹೊ ಗು ವ, ಕೆಟ್ಟಿಕುರು; 
ಏಡಿಹುಣ್ಣು; ಅರ್ಬುದ ರೋಗ (೦೩೧೦೮೯ ಇಂಕನಿ). 
(ಬಡಿ? + ಹುಣ್ಣು (ಆ ಫುಣ್‌)] 
ಏಡು, (ನಾ). ಸಮಯ; ಕಾಲ(8)."ಇಯಾಂಡು', "ಮೊನೆಯೇಡು? 
ಪರಾ. (7. / ತೆಮಿ. ಅಣ್ಣು - ವರುಷ; ತೆಲು. ಏಡು - ವರುಸ] 
ಏಡು (ನಾ). ೧. ಕೊಳೆ; ಕಲ್ಮಷ; ಹೊಕ್ಕಳ ಕೆ(?): ಕಡುಬಿಸಿ 
ಲೊಳ್‌ ಕಟಂಗಿ ಬೆಮರುಣ್ಮಿ ಸಮಂತು ಜಿಗಿಲ್ತು ಮೆಯ್ಯೊಳಾವೆಡೆಯೊಳ 
ಮೇಡು ಕೂಡೆ ಕೊರಟಾದುರಿಗೇಶದೊಳಿರ್ದ ಪೇನ್ಗಳಂದಡರ್ದಿಟಿದೋಡೆ 
(ನೇಮಿತ. ೩-೧೧೨)- ೨. “ಗುರುತು, ಮಚ್ಚೆ” (ಜಾತತಿ. ಪರಿ. ೩): 
ಆ ಲಗ್ನ ಮನೆನಿತು ಗ್ರಹಮಾಲೋಕಿಪುವಸಿತೆ ಮೆಯ್ಯೊಳೇ [ಪಾಠಾಂ. ಳಿರ] 
ಡಕ್ಕುಂ ದ್ಯೂನಾಲಯಗತಮೆನಿತು ಗ್ರಹಮಾ ಲೆಕ್ಕದಲೇ[ಪಾಶಾಂ. ಲೆರ]ಡು 
ಬೆನ್ನಲಾ ಪಶುಗಕ್ಕುಂ (ಜಾತತಿ. ೫-೫). [?. / ತಮಿ. ಏಡು - ದೋಷ) 
ಏಡೂಕ (ನಾ). ಎಲುವುಗಳನ್ನಿಟ್ಟು ನಿರ್ಮಿಸಿದ ಗೋಡೆ: 
“ಏಡೂಕಂ- ಘಟ್ಟ ಯಾಗಿರುವುದಕ್ಕೂ ಕನ್ನಾಕೊರೆಯುವುದಕ್ಕೆ ಅಸಾಧ್ಯ 
ವಾಗಿಯೂ ಇರುವಂತೆ ಗೋಡೆಯೊಳಗಿಡಲ್ಪಟ್ಟ ಎಲುವಿನ ಗೋಡೆ? 
(ಸಿದ್ಧಾಂತಿ. ೮೮). [ಸಂ.1 
ಏಣ್‌, ಎಣು (ನಾ). ಅಂಚು; ತುದಿ; ಮೊನೆ: ಏಣುಂಟು (ಕಮದ. 
೬೯ ಪ್ರಯೋ). ಏಜು: ದಿಕ್ಳುಗಳೇ ಣು ಮುಜಿಯಲು ಹೊಳ್ಳೆ ಸುವ 
ಬಿಲುಜಾಣರುರವಣೆ ಲಜ್ಜಿಸಿತು ಲೋ ಕದ ಧನುರ್ಧರರ (ಕುವ್ಯಾಭೀ. 
೪-೧೭) ; ವಜ್ರವನ್ನು ವಜ್ರದಿಂದಲೇ ತಿಕ್ಕಿ ನುಣುಪುಮಾಡುವರು ಅಥವಾ 
ಅದಕ್ಕೆ ಏಣುಗಳನ್ನು ಮಾಡುವರು (ಮುಂಬಯಿ. ೬-೪೪). 
[ದೇ. | ತಮಿ. ಏಣ್‌, ಏಣಿ; ಮಲ. ಏಣು)] 
ಏಣ (ನಾ). ಗಂಡುಜಿಂಕೆ; ಎರಳೆ; ಹುಲ್ಲೆ: “ಹರಿಣಂ ಕುರಂಗಂ 
ಮೃಗಮೇಣಮೆನೆ ಹುಲ್ಲೆಯಕ್ಕುಂ” (ಮೆಂಗರಾ. ೪೮-೧೦) ; ನೋಡ ಆ 
ಏಣಮಂ, ಹಿಡಿಯ ಬಾ (ಶ್ರೀರಾಮಾ. ೨೩೩-೧೩೫). [ಸಂ.] 
ಏಣಗೋಣ "ಎಣಗೋಣ'? ನೋ. 
ಏಣಗೋಣತನ (ನಾ). ಕೊಂಕುಮಾ ತು; ಗರ್ವದ ಮಾತು: 
ಸುಚರಿತ್ರದೊಂದೆಸಕಮಂ ಪುಣ್ಯಾಂಗನಾನೀಕದೊಳ್ಳೆಲಗೊಂಡಾಡುತ 
ವೇಣಗೋಣತನದಿಂ ಮಾತಾಡುತುಂ ರಾಗದಿಂ ಸುಟೀವುತ್ತಿಪ್ಪವರೆಂತಿ 
ರಾರ್ಹತರದೇನೇಗೆಯ್ದಡಂ ಬಲ್ಲರೆ (ಸಮಪ. ೬-೩೯). 
.[ಏಣಗೋಣ (೮. ಎಣಗೋಣ) + - ತನ] 
ಏಣಧರ (ನಾ). ಜಿಂಕೆಯನ್ನು ಧರಿಸಿದವನು; ಚಂದ್ರ. [ಸಂ.] 
ಏಣಧರಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಏಣಧರಧರ 
ಸೇವೆಯಧಿಕ (ವೀಕೈತು. ೪-೧೫-೭). [ಸಂ.] 
ಏಣಧರಮಾೌಳಿ (ನಾ). ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು; ಶಿವ: 
ಏಣಧರವಗೌಳಿ ನಿಮ್ಮಡಿರೇಣುವನಾಂ ಸಿರದೊಳಾಂತುಕೊಂಡಿಹಸುಖಮಂ 
ಮಾಣದೆ ಕೊಡು (ಶಂಕಕಂ. ೩೩). [ಏಣಧರ + ಮಲ್ಲಿ (೬ ವೌಲಿ)) 
ಏಜನಯನೆ (ನಾ). ಜಿಂಕೆಯ ಕಣ್ಣಿನಂತಿರುವ ಕಣ್ಣುಗಳನ್ನು ಉಳ್ಳ 
ವಳು: ಮಾಣದಾಳ್ವು ಮೂಡಿ ನಿನ್ನ ಏಣನಯನೆ ಕಮಲವದನೆ ಕಾಣೆನೆಂತೆ 
ನುತ್ತೆ (ಜನವ. ೧೨-೧೨). (ಸಂ. ಏಜನಯನಾ (ಏಣ 4 ನಯನ + -)] 


೧೧೫೪ 


50 


45 


ಏಣಿ; 


ಏಣನಿಭಾಯತೇಕ್ಷಣೆ (ನಾ). ಜಿಂಕೆಯ ಕಣ್ಣಿನಂತೆ ಅಗಲವಾದ 
ಕಣ್ಣುಗಳನ್ನುಳ್ಳವಳು : ಏಣನಿಭಾಯತೇಕ್ಷಣೆ ಕೇಳು ಪಾರ್ವತಿ ಬಾಣ 
ಪಂಚಕನ ಕುಸ್ತರಿಸಿ (ಮೋಹತ. ೭-೩೦). 
[ಸಂ. ಏಣನಿಭಾಯತೇಕ್ಷಣಾ (ಏಣನಿಭ 4 ಆಯತ 4 ಈಕ್ಷಣ + -)] 
ಏಣಲಾಂಛನ (ನಾ). ಜಿಂಕೆಯನ್ನು ಗುರುತಾಗಿ ಉಳ್ಳವನು; 
ಚಂದ್ರ. "ಏಣಲಾಂಛನಲಾಂಛನ' ಪರಾ. 
[ಏಣ 4 ಲಾಂಛನ] 
ಏಣಲಾಂಛನಲಾಂಛನ (ನಾ). ಚಂದ್ರನ ನ್ನು ಧರಿಸಿರುವವನು; 
ಶಿವ: ಪ್ರಾಣದಾನವನೀಯಲಳವೇ ಕ್ಲೋಣಿಯೊಳಗಿಂತಾರಿಗಾಡೊಡೆ ಏಣ 
ಲಾಂಛನಲಾಂಛನಂಗಂ ತಾನಿದರಿಡೆನಲು (ಬಸಪು. ೩೨-೪೮). 
[ಏಣ ಲಾಂಛನ ಲಾಂಛನ] 
ಏಣವಳಿಕೆ “ಎಣವಳಿಕೆ' ನೋ. 
ಏಣವಾಹನ (ನಾ). ಜಿಂಕೆಯನ್ನು ವಾಹನವಾಗಿ ಉಳ್ಳವನು; 
ವಾಯು : ಎಮ್ಮರೆಸಂ ಕಂಸದೇವಂ... ಈ ಬಾಣದಿಂದೇಣವಾಹನನ 
ನೀ ಪರಶುವಿಂ ಗಿರಿಶಬಂಧುವನೀ ಶೂಲದಿಂ ನೀಲಲೋಹಿತನಂ ಗೆಲ್ಲಂ 
(ಜಗವಿ, ೬-೨೮ ವ); ರಣದೊಳ್‌ ನಿಂದಿರ್ಪವನೇಣವಾಹನಂ ಪವಮಾನಂ 
(ಗಿರಿಕ. ೬-೬೨). [ಏಣ 4 ವಾಹನ] 
ಏಣಾಂಕ (ನಾ). ಜಿಂಕೆಯನ್ನು ಗುರುತಾಗಿ ಉಳ್ಳವನು; ಚಂದ್ರ: 
ಏಣಾಂಕ ಗಗನಡೊಳಿರ್ದು ತಾ ಪುಟ್ಟದ ತಾಣವ ನೋಡುವಂದದಲಿ ಕೇಣ 
ವಿಲ್ಲದೆ ಕಡಲಿಳಿವಂತೆ ಮತಿ ಪಂಚಬಾಣ ನೀರೊಟ್ಟಿ ರೊಳ ಬಿದ್ದ (ಮೋಹತ. 
೧೧-೨೮). [ಏಣ + ಅಂಕ] 
ಏಣಾಂಕಜೂಟಿ (ನಾ). ಚಂದ್ರನನ್ನು ಜಟೆಯಲ್ಲಿ ಧರಿಸಿದವನು; 
ಶಿವ: ಜಗತ್ಪ್ರಾಣಾಪ್ತನ ಯ ನ ಕನದೇಣಾಂಕಜೂಟ ... ವರಮುನಿ 
ಹೃದಯಶೋಣ ಜಲಜಾರ್ಕ ಕಲ್ಮಾಣ ನಿರ್ವಾಣಪ್ರದ (ಉದ್ಭದೇ. ೫-೩೧). 
[ಏಣಾಂಕ + ಜೂಟ] 
ವಿಣಾಂಕಧರ (ನಾ). ಚಂದ್ರನನ್ನು ಧರಿಸಿದವನು; ಶಿವ: ಈ ನುಡಿಗೆ 
ಏಹಾಂಕಛರ ಮಚ್ಚಿ ಕರವಿತ್ತು ಧ್ಯಾನಿಸದೆ ಮತ್ತೆ ಬೇಡೆನೆ (ಪ್ರೌಢರಾ, 
೨-೪೩), [ಸೆಂ.] 
ಏಣಾಂಕಾಂಕೆ (ನಾ). - ವಣಾಂಕಧರ: ಹೂಣಿಸಿ ಪೆಣ್ಣುಸುರಿದೊಡದ 
ನಾಲಿಪುದೇಣಾಂಕಾಂಕನವರ್ಗಿಸ್ಸೀ ಸುಡು ನಾಣಿಲಿತನವಿದೆನುತೆ ಮಾನ 
ನಿಧಾನಂ ಮನದನ್ನೆಯೊಳು ಮಾಣದೆ ಮಾಜುತ್ತರವಿತ್ತಂ (ಉದ್ಭದೇ. 
[ಏಣಾಂಕ + ಅಂಕ್ಕ] 
ಏಣಾಂಚಿತಧರ (ನಾ). - ಏಣಾಂಕಧರ : ಏಣಾಂಚಿತಧರ ಜವತೂಣಾ 
ಶರಣಜನಪ್ರಾಣಾ (ಉದ್ಭದೇ. ೪-೩). [ಸಂ.] 
ಏಣಾಕ್ತಿ (ನಾ). ಜಿಂಕೆಯ ಕಣ್ಣಿನಂತಿರುವ ಕಣ್ಣುಗಳನ್ನುಳ್ಳವಳು: 
ಪೊರ್ದಿದೊಡೇಣಾಕ್ಷಿಯರಂ ಸರಾಗಮಾಗದುದುಂಟೀ (ಪುಷ್ಪಪು. ೭-೨೮). 
[ಸೆಂ. ಏಣಾಕ್ರೀ (ಏಣ ಅಕ್ಷಿ -)) 
ಏಣಿ,(ನಾ).೧. ನಿಚ್ಚಣಿಕೆ:“ಅಧಿಕೋಹಿಣೀ ನಿಶ್ರೇಣಿಯೆನಲೇಣಿಯಕ್ಕುಂ* 
(ಮಂಗರಾ, ೫೯-೧೨) ; ಕಡಲ ಗುಣ್ಬನಾರಯ್ಯಲುಂ ದಿವಕ್ಕಡರಲೇಣಿಯಂ 
ಸಮೆಯಲುಂ ವಲಂ ಬಾಟಕ್ತಿಯೆಂಬವೊಲ್‌ ಬೆಳೆದುನಿಂದ ಪೆರ್ನಿದಿರೆ ಸುರ್ವ 
ಗುರ್ವೆಲ್ಲಿಯುಂ (ಕಾವ್ಯಾನ, ೧೯೩) ; ಶಿಷ್ಕರಿಬ್ಬರು ಬಂದು ಮಧ್ಯರಾತ್ರೆ 
ಯೊಳಂದು ಆಸ್ಕಮರೆದಿಂ ಮಾಡಿದೊಂದೇಣಿಯಂ ತಂದು (ವಾಗೀರ. ದೇ. 
೨೫೮-೨) ; ಜಾಣನಲ್ಲಾ ಪರಮತತ್ವದೊಳೇಣಿಯಲ್ಲಾ ಮುಕ್ತಿಗೇಜುವ 
ನಿಮ್ಮ ಬಸವಣ್ಣ (ಬಸಪು. ೩೭-೪೯) ; ಹಿಂಡು ಹಿಂಡಿನಲೇಣಿಯ ಮೇಲೇ 
ಮುಂಕೊಂಡುಜುಬುವ ರಿಪುಬಲವ ಖಂಡಿಸಿ (ಕಂನವಿ. ೧೪-೬೦) ; ಬೆಂಕಿ 
ಯನ್ನುಕೊಂಡೊಯ್ಸು ಏಣಿಯ ಮೂಲಕ ಕೆಳಕ್ಕಿಳಿದಳು(ದೇವೀಚೌ,೩೭). 


೩-೭೨). 


ಏಣಿ, 


೨. ಎಲೆಕೊಯ್ಯುವಾಗ ಉಪಯೋಗಿಸುವ ಏಣಿಯ ಮೇಲೆ] 
ಹಾಕುವ ತೆರಿಗೆ: ಉಗುರಮೂನೂರ್ವ್ಯರುವಿರ್ದು ಏಣಿಯಲೊನ್ನು । 
ಪಣಮಂ ಬಿಟ್ಟಿರು (ಸೌಇಇ. 2೭[-11, ೧೫೨-೪೦ ; 1103) ; ಏಣಿಯಲು | 
ಅಡ್ಡ ನನಾಚಂದ್ರಾ ಕ್ಕ ೯ತಾರಂಬರಂ ಬಿಟ್ಟಿ ರು (ಸೌಇಇ. X1-ii, ೧೭೨-೪೪; | 
1121) ; ಸಮಸ್ತ ಕೊಯ್ದಾ ಉಿಗಳೆಲ್ಲರು. ಮೆತ್ತ ಕಾಜರು ದೇವರ್ಗ್ಗೆ ನನ್ಹಾ ' 
ದೀನಿಗೆಗೆ ಬಿಟ್ಟ ಧರ್ಮ್ಮ ಣೆಗೆ ಪಾಗ (ಸೌಇಇ. 1X-i, ೧೪೧-೩೫; 
1136). [ಜೀ. ॥ ತಮಿ. ಮಲ. ತುಳು. ಏಣಿ. / ಸಂ. ಶ್ರೇಣಿ) 
ಏಣಿ, (ನಾ). ಹೆಣ್ಣು ಜಿಂಕೆ; ಹರಿಣಿ: ಮಾಣದೆ ನೀನದನಂದು ತದೇಣೀ | 
ಲೋಚನೆಯೊಳೊಂದು ದಿನಡೊಳ್‌ ವನದೊಳ್‌ ನಾಣಂ ಬಿಟ್ಟು ಕರಂ | 
ಕಣ್ಣಾಣದೆ ನೀಂ ಕ್ರೀಡಿಸುತ್ತುಮಿರಲ" (ನೇಮಿಪು. ೩-೫೩). 
[ಸಂ. ಏಣೀ) 
ಏಣಿತುರುಬು (ನಾ). ಹೆಂಗಸರು ಕೂದಲನ್ನು ಗಂಟುಕಟ್ಟುವ | 
ಒಂದು ರೀತಿ: ಓರಣವಾಗಿ ಬಾಚಿಕೊಂಡು ಹಿಂದೆ ಕಟ್ಟಿ ದೆ RE 
ಹಿಂದೆ ಕಮಲದಂತಹ ಒಂದೇ ಒಂದು ಬಂಗಾರದ ಜೂ (ಹಬ್ಬಿಬ. ೭). | 
ಐ "ವೇಣೀ' ಎಂಬುದು ಏಣಿ ಆಗಿರಬಹುದು. | 
[ಏಣಿ * ತುರುಬು (ಆ ತುಜುಂಬ್ಬು)] i 
ಏಣಿದೀವಟಿಗೆ (ನಾ). ಏಣಿಯ ಎರಡು ಮಗ್ಗುಲಲ್ಲೂ ಸಿಕ್ಕಿಸಿರುವ | 
ಪಗಳ ಸಾಲು (೪). [ಏಣಿ + ದೀವಟಿಗೆ] 
ಏಣಿಮಲೆ (ನಾ). ಒಂದು ತೆರಿಗೆ (?): ಮಠದ ಮಾಟಕ್ಕೆ ಬರಿಸಕ್ಕೆ | 
ಏಣಿನುಲೆ ಪಣವೊನ್ನು (ಇಎ. ೧೯೪೮, ಹಾನಗಲ್‌. ೨೨೮-೪೦ ; ?). | 
[ಏಣ್ಮಿ + ಮಲೆ?) i 
ಏಣು "ಏಣ್‌' ನೋ. | 
ಏಣುಜಾಳೆ (ನಾ). ಒಂದು ಜಾತಿಯ ಬಾಳೆ: ಸೊನ್ನಿಬಾಳೆ, ಏಣು | 
ಬಾಳೆ ಎಂದು ಈ ಪ್ರಕಾರ ಹಲವು ವಿಧವಾದ ಬಾಳೆಯ ಕುಲಗಳುಂಟು 
(ಕೃಷಿ ೈಷಿಪ್ರ. ೧೫೬). [ಏಣು? + ಬಾಳ್ಗೆ (ಆ ಬಾಟಕಿ)] 
ಏಣೆ (ನಾ). - ಏಣೆಲು : ಮಳೆ ಬಂದೊಡನೆ ಏಣೆಯ ಬೆಳೆಯ ಸಾಮಗ್ರಿ: 
ಗಳನ್ನೆಲ್ಲ ಸಿದ್ಧ ಪಡಿಸಿ ನೇಜಿನೆಟ್ಟು ಪುನಃ ಗಟ್ಟಿಕ್ಳೆ ಮರಳುವ (ರಕ್ತರೂ. ೧೧). | 
[7] 
ನಿಣೆಲು (ನಾ). (ಕರಾ) ಮುಂಗಾರಿನ ಬೆಳೆಗೆ ಸಂಬಂಧಸಟ್ಟದ್ದು : | 
ಕಾಣಿಸುತ್ತಿರುವ ಹೊರಗಣ ಚಾವಡಿಯಲ್ಲಿ "ಏಣೆಲು' ಬೆಳೆಯ "ತಡ 
ರಾಶಿ ಹರಡಿತು (ಬೆಟ್ಟಿ ಜೀ, ೬). [5 ತುಳು. ಎಣೆಲ್‌] 
ಏಣ್ಬ (ನಾ). ತಂದೆ(?): ದತ್ತ ಪರಿಹಾರಾನ್‌ ಹಿತೇವಾನುಗೃಹ್ಟೀಯಾರ್‌ 
ನೆರಿಹಾರದಿಂಬೇಣ್ಣ ನಂ (ವಂದ ಮಕ್ಕಳಂ ಕಾಣ್ಟಿಂತೆ ಕಾಣ್ಗೆ ಉಬುದು ' 
ತಾತ್ಸರ್ಯೆಂ (ನೀತಿವಾ. ೧೮-೧೭). [?) i 
ಏಿತ್ಕ ತ (ನಾ). ೧. ಮೇಲೆ ಏರುವಿಕೆ: ಏಜುತಳೆೆ ಏತಂ; 35; 
ಓದಿಂಗೆ ಓತಂ (ಶಮದ. ೨೦೯ ಪ್ರಯೋ). ೨. (ಬಾವಿಯಿ ಂದ)! 
ನೀರನ್ನು ಮೇಲೆತ್ತುವ ಸಾಧನ : “ಚುರಿಚುಂಡಿ ಮಾನಂಗಿಯಾಕರ್ಜಿ! 
ಯೇತವು೫ (ಮಂಗರಾ, ೧೨೫-೧೯) ; ನೆಗಟಕ್ತಿಯ ಸೆಟ್ಟಿ ಲಕ್ಕಣಯ್ಯ ನೆನ : 
ಯಿಪ್ಪುದಿನ್ನಿವಕೆ ಬಡ್ಡಿಯೊಳೇತಮನೆನ್ನು ಪತ್ತು ಗದ್ದಿನ ಪೊಸವೊನ್ನ : 
ನಿತ್ತನ್‌ (ಸೌಇಇ. 2೧೮, ೫೫-೨೯ ; 1082) ; ಇವಂಬುನಿಧಿಕೂಪದಿಂದಮರ | 
ನಂದನಕ್ಕೇತಮೆತ್ತು ನಲ್ಲಿ ಗಟೆಯಾಗಲುಂ ಕಡಲ ಗುಣ್ಬನಾರಯ್ಯ ಲಂ | 
(ಕಾವ್ಯಾವ, ೧೯೩); ಏತ ತಲೆವಾಗಿದರೇನು ಗುರುಭಕ್ತನಾಗಬಲ್ಲುದೆ | 
(ಬಸವ. ೧೨೫) ; ಜಳಜಾತದ್ವಯಮೇತಮೆತ್ತಿ ದಪುವಂಭೋಜಾಳಿಗೆಂಬಂತೆ | 
(ಅನಂಪು. ೭-೩೬); ಕಿತ್ತುಲುಬಿ ಕನಕದ್ರೋಣಿಗಳನೊದೆದಿದಿರಿನೇತಗಳ | 
. ಬನದಲಿ ಬೀ ದಿವರಿದಾಡಿದನು ಕಲಿಹನುಮ (ತೊರರಾ. ೫-೪-೧೪); 
ದಿಂದ ಎಳೆದು ನೀರನ್ನು ಗದ್ದೆಗೆ ಸುರಿಯ ಬೇಕಾಗಿಲ್ಲ (ಚಗುಬ. ೨೪). 


45 


೧೧೫೫ 


1 
[ 
3 | 
1 
| 


40 | 


ಏದುಪಂದಿ 


| ೩. ಬತ್ತವನ್ನು ಕುಟ್ಟಲು ಉಪಯೋಗಿಸುವ ಒಂದು ಸಾಧನ: 
|. ಬತ್ತ ಕುಟ್ಟುವಾಗ ಏತವನ್ನು ತುಳಿದೂ ತುಳಿದೂ ತೊಡೆ ನೋಯುತ್ತಿದೆ 
(ಕೂಡಿ). ಯಾತೆ: ೨. ಯಾತದ ಉಟಾಳದ ಕೂನಿಯಂತೆ ಭವಪಾಶ 
ದಲ್ಲಿ ಬಿದ್ದು ಘಾಸಿಯಾದ ಮತ್ತೆ ನಿನಗಿನ್ನೇತಜ ಭಾಷೆಯೋ (ಮೋಳಿಮಾ. 
೪೮-೨೦೦); ಯಾತದ ಮೇಲೆ ಹೋತಮೇವುದ ಕಂಡೆ (ಪುರಂದ, 
೨-೧೨-೫); ಯಾತ ತಲೆ ತೂಗಿದರೆ ಪಾತಾಳದ ನೀರು ಬಂತು, ತಾತ 
ತಲೆ ತೂಗಿದರೆ ಪಗಡಿ ಬಿತ್ತು (ಗಾದೆ). ೩, ತರಂಗಿಣಿ, ಮಾತಂಗಿನಿ ಎಂಬ 
ಭಗಿನಿಯರಿಬ್ಬರು ಒನಕೆ ಯಾತವನ್ನು ತುಳಿಯುತ್ತಿದ್ದಾರೆ (ಕಮಕ. ೧೨೬). 


| (ಡೇ. ॥ ತಮಿ. ಏಜ್ಞ; ಮಲ. ಏತ್ತ ; ತೆಲು. ಏತ] 


"1; ಏತೈ (ನಾ). ಚಿತ್ರವಿಚಿತ್ರವರ್ಣ; ಮಿಶ್ರವರ್ಣ : “ಚಿತ್ರ ಕಿಮ್ಮಾರಃ, 


| ಕಲ್ಮಾಸಃ, ಶಬಲಃ, ಏತಃ, ಕರ್ಬುರಃ- ೬ ನಾನಾವರ್ಣಗಳುಳ್ಳ ಚಿತ್ರ 

| ಬಣ್ಣದ ಹೆಸರು” (ಸಿದ್ಧಾಂತಿ. ೪೫). [ಸೆಂ.] 

| ಏತಕೋಲು (ನಾ). ನಿತದಲ್ಲಿ ಬಾನಿಯನ್ನು ಸೇರಿಸಿ ಕಟ್ಟಿರುವ 

| ಕೋಲು (ಕಿ). 

i [ಐತ * ಕೋಲು, (ಆ ಕೋಲ್ಡ್‌). / ತಮಿ ಏಲ್ಮಕ್ಕೋಲ್‌] 

| ಏತರಹ (ನಾ). ಯಾವತರಹ; ಯಾವರೀತಿ: ಸುರಿವ ಮಳೆಯ 

| . ಸುರಿಸದಿದ್ದರೆ ಪಯಿಕೈದದಿರೆ ಅವರೇತರಹದಲ್ಲಿ ನೀಡುವರಯ್ಕ ರಾಮ 

| ನಾಥ (ದೇದಾಪ್ರ. ೧೧೫-೭೧). [ವ್ಯ (ಆ ಏನ್‌) * ತರಹ] 

| ಏತಹಾಕು (ಕ್ರಿ). ೧. ಏತವನ್ನು ತುಳಿ; ಏತವನ್ನು ಎತ್ತು. 
೨. ಒಂದು ವಿಧವಾದ ದಂಡನೆ ವಿಧಿಸು: ಐಗಳು ಕಕೋರಶಿಕ್ಷೆಯನ್ನು 
ವಿಧಿಸುತ್ತಿದ್ದರು. ಒಂಟಕಾಲಿನಲ್ಲಿ ನಿಂತುಕೊಳ್ಳುವುದು, ಟೊಂಕಹಾಕು 
ವುದು, ಏತಹಾಕುವುದು, ಫರಂಗಿ ಮಣೆಯಲ್ಲಿ ಕುಳಿತುಕೊಳ್ಳುವುದು 
(ಕುರುಕಾ. ೬೮). [ಏತ್ಮ ೬ ಹಾಕು (ಆ ಪಾಯ್ಯ್ಯು)] 

ಏತಿಪ್ರೇಶಿ (ನಾ). ಸರಸ ವಿರಸ; ಅನುಕೂಲ ಪ್ರತಿಕೂಲ: ನಿತ್ಮದ್ದೊಂ 

|  ದೊಟಿ ತಗೊಳ್ಳೀ; ಗೆಂಡಹೆಂಡತೀರೆ ವ್ಯ ವಹಾರ ತಗೊಳ್ಳಿ; ; ಏತಪ್ರೆ «ತಿಗಳಿ 

| ಬ್ಲದೆ ಪ್ರಪಂಚದ ವ್ಯವಹಾರವೇ ಇಲ್ಲ loan ೮೩). 

| [ಸಂ. (ಏತಿ + ಪ್ರೇತಿ)] 

'ಏ ತ್ವ (ನಾ). [ವ್ಯಾಕ] ಏ ಎಂಬ ವರ್ಣ: ಮೊದಲಿತ್ವಕ್ಕೇತ್ವಮುಮತ್ವ 

ದೊಳೋತ್ತ ಮುಮೆಸೆವ ದೀರ್ಥಮುಂ ಚರಮ ಕೃತ್ಯ ಸದ ವಿಧಿಯುಂ 

ಧಾತುಗೆ ಭಾವದೊಳಕ್ಕುಂ ಧಾತು ನಿಜದೆ ಭಾನಮದಕ್ಕು € (2 ೨೧೩). 

ಸಂ.) 

| ಏದಟ್ಟು (ಕ್ರಿ). ಮೇಲುಸಿರುಬಿಡುವಂತೆ ಅಟ್ಟಿಸಿಕೊಂಡು ಹೋಗು; 

ಆಯಾಸಗೊಳ್ಳುವಂತೆ ಬೆನ್ನಟ್ಟು: ಆತನ ಏದಟ್ಟುತ್ತುಂ ಪರಿತಪ್ಪ 

ವಸುದೇವನ ರಥಕ್ಕೆ ತನ್ನೇಜಕಿದಾನೆಯನಣೆದು ನೂಕುವುದುಂ (ಮಹಾನೇ. 

; ೫-೫೦ ವ). [ಏದು, + ಅಟ್ಟು) 

| ಏದು,, ಏಗ್ಗು (ಕ್ರಿ). (ಆಯಾಸದಿಂದ) ಮೇಲುಸಿರುಬಿಡು ; ಬಿರು 

| ಸಾಗಿ ಉಸಿರಾಡು; ತೇಕು : ದಣಿನಿಂದೇದುತಿಹುದನು ಕಂಡು ಕನಿಕರ 

| ಗೊಂಡು (ರಾಮಾಸಂ. ೬-೨-೬೧); ಏದಿಸುರಿದಿಂತು ದಿನ್ಮಹರ್ಷಾ 

| ವೇಶಮಂ (ಗಿಳಿವಿಂ. ೭-೭೭) ; ಏದುತ್ತ ತೇಕುತ್ತ ಅಲ್ಲಿ ಬಂದು ತಲುಪಿದ 

ಸುರೇಶ (ಆಬೋಲೀ. ೯೬). ಏಗ್ಗು 


: ಏಗುತ್ತ ತೇಕುತ್ತ ಘಾಟಿಯ ಏರಿ 


| ಹತ್ತಿದ ಬಾಬುಶೇಟರ ಎತ್ತಿನಗಾಡಿ (ಮೂರುದಾ. ೧೧೪). (2) 
ವಿದ್ದು (ನಾ). ಮುಳ್ಳುಹಂದಿ. "ಏದುಪಂದಿ? ಪರಾ. 
k ಏದಿನಮುಳ್ಳು ಎ ಮುಳ್ಳು ಹಂದಿಯ ಮುಳ್ಳು : : *ಶಲ್ಯ ಶಲಲ- 


ಏದಿನಮುಳ್ಳು  (ಗಂಗಾಮ. A [?. ! ತೆಲು, ನ 1 ಸಂ. ಸೇಧಾ] 
ಏದುಪಂದಿ (ನಾ). - = ಏದ್ಯು : ಏದುಪಂದಿ (ಶಮದ. ೬೫ ಪ್ರಯೋ). 
[ನಿದ್ಯ + ಪಂದಿ] 


ಏದುಮುಳ್ಳು ೧೧೫೬ 


ಏದುಮುಳ್ಳು (ನಾ). ಮುಳ್ಳು ಹಂದಿಯ ಮುಳ್ಳು (ಸ್ಕಾಂಡರ್‌). 
[ಏದ್ಮು + ಮುಳ್ಳು (ಆ ಮುಳ್‌)] 
ಏದುಮೃಗ (ನಾ). - ವಿದ್ಯು (ಸ್ಯಾಂಡರ್‌). [ಏದ್ದು * ಮೃಗ] 
ಏದುಸಿರು, ಏದುಸುರು (ನಾ). (ಆಯಾಸದಿಂದ ಬಿಡುವ) ಮೇಲು 
ಸಿರು; ಬಿರುಸಾದ ಉಸಿರಾಟ : ಎದೆ ಈಗ ಹೊಯ್ದುಕೊಳ್ಳ ಲಾರಂ 
ಭಿಸಿತು. ಏದುಸಿರು ಬಂದಿತು (ರಂಗನಾ. ೨೨೨); ಏದುಸಿರು ಬಿಡುತ್ತಾ 
ಹೆಂಗಸಿನತ್ತ ಬಂದ (ಹೊಸ ಕ್ಷಿ. ೬೪)- ಬದುಸುರು: ಉಸ್ಸ್‌ ಉಸ್‌ 
ಎನ್ನುತ್ತ ಏದುಸುರು ಬಿಡುತ್ತ ನಡೆಯುತ್ತಿದ್ದೆ (ಅನಾಥೆ. ೧೦೫) ; ಆಯಾಸ 
ದಿಂದ ಏದುಸುರು ಕರೆಯುತ್ತಾ ಬಿದ್ದುಕೊಂಡನು (ಯೋಧಪು. ೭೬). 
[ ಐದು; + 'ಉಸಿರ್ಕು (ಆ ಉಸಿರ್‌)] 
ಏದುಸುರು "ಏದುಸಿರು? ನೋ. 
ಏದೊರೆತು (ನಾ). ಯಾವ ಬಗೆಯದು; ಯಾವ ಯೋಗ್ಯತೆ 
ಯುಳ್ಳುದು ; ಎಂತಹುದು : ಷೋಡಶರಾಜರಿರ್ಪತೆಅನೇನೆಮ್ಮನ್ವಯ 
ಕಾ: ತ ವಿಳಾಸಂಗಳೊಳಿರ್ಪರೇದೊರೆತು ತಾನೆಮ್ಮಯ ನೈಶ್ರ ರ್ಯಂ 
(ಪಂಪಭಾ- ೬-೧೫)- [ಬೃ (ಆ ಏನ್‌) * ದೊರೆತು (ಆ ದೊರೆಯದು)] 


ಏಧ (ನಾ). ಕಟ್ಟಿಗೆ; ಸೌದೆ; ಅಡುಗಬ್ಬು. [xe] 
ಏಧಿತ (ಗು). ಬೆಳೆದ ; ಅಭಿವೃದ್ಧಿ ಹೊಂದಿದ. [ಸಂ.7 
ಏಥೆ (ನಾ). ಏಳಿಗೆ; ಅಭಿವೃದ್ಧಿ [ಸಂ. ಏಧಾ] 


ಏನ್‌,, ಏನು (ಸ). ಪ್ರಶ್ನಾ ಕ್ಲಾರ್ಥಳೆ ಸರ್ವನಾಮ; ಯಾವುದು. ಐ ಇದರ 
ಏಳು ವಿಭಕ್ತಿಗಳು. ಏನ್‌, ಏನು; ಏನಂ, ಏನನ್ನು; ಏತರಿಂದ, 
ಏತಟಃಂದ, ಯಾತರಿಂದ; ಏತರ್ಕೆ, ಏತಕ್ಕೆ, ಏತಕೆ, ಏಕೆ, 
ಯಾಕೆ; ಏತಅತ್ತಣಿಂ, ಏತರ, ಏತಣ, ಯಾತರ; ಏತರಲಿ, 
ಏತರಲ್ಲಿ, ಏತಅಲಿ, ಏತಜಲ್ಲಿ, ನಏಿತಆಕೊಳ್‌, ಯಾತರಲ್ಲಿ : ಕೇಳೋ 
ಯ್ಪಿನ್ಶಟಿವಪ್ರಶೈಲಮಡಅಕ್ಸೀನಮ್ಮಾ ಕಳನ್ನೂರನಂ ಬಾಲೇ ಪೆರ್ಗ್ಗೊರವಂ 
ಸಮಾಧಿ ನೆಣಕಿದೊನ್‌`(ಎಕ. 11, ೨೨-೩ ; 700); ಏನಂ ಕಂಡಿರಾರುಳ್ಳುದ 
ನುಳ್ಳಂತೆ ಪೇಟಲೆಯಪ್ಪೊ ಡೆ ನಿನಗೆನ್ನಾಣೆ (ವಡ್ಡಾರಾ. ೪೬-೨೪); ಅಂತವ 
ರಾಗಿ ಪುಟ್ಟಲೇನಾಗಿಯುಮೇನೊ ತೀರ್ದಪುದೆ (ಪಂ ಪ ಭಾ. ೪-೨೯); 
ತಮ್ಮಖಕಿತಮಿದೇತಕೆಂದು ಗುರುಸಂಕುಳಮಂ ಮಜಕಿದು(ಕಾದಂಪೂ. 
೫೪೪); ತಾನೇನಂ ಬೇಡಿದೊಡಂ ಬೇಡಿದುದಂ ಕುಡುವುದು ಪುಸಿಯೇ 
(ಧರ್ಮಾಮೃ.-೧-೧೨೯) ; ಏನೇತಜಕಿನಿಕುಮಾದಿಯೊಳಾ ನೆಗಟ್ದ ಚತುರ್ಥಿ 
ಗಕ್ಕುಮೇತರ್ಕೇಕೆಂಬೀ ನುಡಿಯೆ ತಣ್‌ ಪ್ರಕೃತಿಯೆ ತಾನಕ್ಕುಂ 
ತತ್ತೃತೀಯೆ ಮೊದಲಾದುವಜಕೊಳ್‌.. .. ಪ್ರಥಮೆಗೆ- ಅಂದಿನ ನಿಜಭುಜ 
ವಿಕ್ರಾಂತಮೇನಾದುದು... ಗತಿಯಂಬಡೆಡೇತಲಉಾತನೆ. .. ಚತುರ್ಥಿಗೆ 
-ಏತರ್ಕೆ, ಏಕೆ: ಏತರ್ಕೆ ಮುನಿಸೆಂದು ನೊಂದು ನುಡಿದಂ... ತೃತೀಯಾ 
ದಿಗೆ - ಏತೆಆಂ, ಏತಅತ್ತಣಿಂ, ಏತಅ ಏತ ಆಕೊಳ್‌ (ಶಮದ. ೧೧೨, 
ಪ್ರಯೋ). ಏನು: ಏನನೋದಿ ಏನಕೇಳಿ ಏನ ಮಾಡಿಯೂ ಫಲವೇನು 
ನಿಮ್ಮವರೊಲಿಯದನ್ನ ಕ (ಬಸವ. ೨೯೬); ಗಣಿಕಾಸ್ತ್ರೀ ಗುಣವೇತಕ್ಕೆ 
(ಸೋಮೇಶ. ೭೩) ; ಪೊಯ್ಲಿಂಗೊಜಲುತೇತಕ್ಕೆ ಪೊಯ್ದ ಪಿರೆನ್ನನಣ್ಣಣ್ಣ 
ಕೃಜಿಿಂದಂಬರದೊಳೆಯ್ದ್ಹುವ ಶಿವನೆಡೆಯೊಳಿರ್ದು (ಬಸಪು. ೫೦-೭); ಭಾರಿ 
ಧನುವಿದ್ಧೇನು ತೋಳಿನ ತೋಕದಲಿ ಫಲವೇನು ಕೈದುಗಳಾರನಂಜಿಸಲಾ 
ಪವಾಹವರಂಗ ಮಧ್ಯದಲಿ (ಕುವ್ಯಾಕ. ೫-೭); ನಿಮ್ಮಭಿಮತವದೇನೆಂ 
ದರಸ ಬೆಸಗೊಂಡ (ತೊ ರರಾ. ೧-೫-೧); ಏನು ಮಾಡಿದರೇನು ಭವ 
ಹಿಂಗದು (ಪುರಂದ. ೨-೧೮ ಪಲ್ಲವಿ) ; ಬಡವನೀತನೇನಕೆ ತನ್ನ ಹುಟ್ಟು 
`ಬಡಗಿಯ ಕೆಲಸಬಿಟ್ಟು ಹೊಸಧರ್ಮವಂ ಸಾರ್ವೆನೆಂದು (ಗೊಲ್ಲೊ ಥಾ. 
೨-೭) ; ಬಾಲಕರಿಲ್ಲದ ಬಾಲಿದ್ಮಾತರೆ ಜನ್ಮ ಬಾಡೀಗಿ ಎತ್ತು ದುಡಿದಂಗ 
(ಗರತಿ. ೧೦೩) ; ಇಕ್ಕು ವರಿಗೆ ಇಕ್ಕಿ ದರೆ ಮಳ ೈಳಿಗೇನು (ಗಾದೆ). 


ಅಂ. 


ಮಾ 
ವಾರಾ ಗೇ ಕದ ಅಂ ರಂ ಅ ಭಂಭರ 


3 


20 


25 


$0 


40 


43 


ಏನುಜಾರಿಗೆ 


ಏಳೆ, ಯಾಕೆ P ಇದು ಪ್ರಶ್ನಾರ್ಥವನ್ನು ಸೂಚಿಸುವ ಅವ್ಯಯ 
ದಂತೆ ಪ್ರಯೋಗವಾಗುತ್ತದೆ: ವ್ಯಾಕುಳನಲ್ಲದನೇಕೆ (ಪಾಕಾಂ. ಕ] 
ವಿವೇಕ ಬೃಹಸ್ಪತಿಯ ನಗರಮಂ ಪುಗುತಪರ್ಪ ೦ (ಕವಿರಾ. ೧-೬); 
ಮೂಹುತಿ೦ ಗಳ ಬಸಿಜಕೇೀಕೆ ಪಾಯ್ತೆಯೆನಗೊತ್ತಿ (ಕಾವ್ಯಸಾ. ೯೯೪ 
ಶೂದ್ರಕ) ; ನಿನ್ನನೇಕೆ ಕಾಸ್ಕಕೂಟಂ ಬಡಿದನಬ್ಬಾ (ನಡ್ಡಾ ರಾ. ೭೭-೧೭); 
ನೀನಾರ್ಗೇನೆಂಬೆಯೇಕೆ ಬಂದೆಯೆಂದೊಡೆ (ಪಂಪಭಾ. ೩-೧೪) ; ಬತ್ತಿದ 
ಕೆಆಕಿಯೊಳಗೆ ಬಲೆಯೇಕೆ (ಕುವ್ಯಾದ್ರೋ. ೧-೭) ; ಇನ್ನೇಕೆ ಚಿಂತೆ (ಕಎಪು. 
೧೬-೪); ಯಾಕೆ ನಿರ್ದಯನಾದೆ ಎಲೊ ದೇವನೆ (ಪುರಂದ. ೪-೯೪ ಪವಿಲ್ಲ); 
ಜೂಜಾಡುವವನಿಗೆ ಜಂಗಮದ ಸುದ್ದಿ ಯಾಕೆ (ಗಾದೆ). ಏತಣಅದುಎ 
ಯಾವ .ರೀತಿಯದು ; ಎಂತಹುದು: ಕೀಳುಜಾತಿಯ ಮನೆಯ 
ಲುಂಬುದು ಮೇಲೆ ತಂದೆಯ ತಲೆಯನರಿವುದು ಚಾಳಿಯೇ ಭಕ್ತರಿಗೆ 
ಭಕ್ತರ ಭಕ್ತಿ ಏತಆದು [ಪಾಠಾಂ. ಯಾತಜದು] (ಬಸಪು. ೨೮-೩೧). 
ಏತಣವ-' ಎಷ್ಟ ರವನು: ಗಿರಿಶನಂ ಭಜಿಸಲ್ಯೆ ಮೌಳಿಯೊಳಿರುತ 
ಮಿಹನಿಂತಪ್ಪವರ್ಗೀಶ್ವರ ಸಮಯವತಿಗಹನವೆಂದೊಡೆ ಯಾತನೇತಜವ 
(ಬಸಪ. ೪೩-೪೩). ಏಿನಾನು, ಏನಾನುಂ ಎದಿ ನ ನಾ ದರೂ: 
ಅವಧರಿಸಿ ಮನದೊಳೇನಾನುವನಾಗಳ್ಳನ್ನೆ ನುಡಿಯಲೊಡ ರಿಸಿ 


`(ಕಾದಂಉ. ೨೮೭) ; ಮೋಕ್ಷದ ಸುಖದಿಂದೇನಾನುಂ ಕುಂದುಗುಮದು 


ತಾನೆನೆ ಬಣ್ಣಿಸುವನಾವನಲ್ಲಿಯ ಸುಖಮಂ (ಆದಿಪು. ೬-೪೬) ; ದೋಷ 
ವಿದಜಕೊಳೇನಾನುಮುಳ್ಳೊಡಂ ಪ್ರಿ ಯದಿ ೦ ತಿರ್ದುವುದು (ಶಮದ. ೪ 
ಪೀಠಿಕೆ); ಇವರ ತಾತಂಗೇನಾನುಂ ಶಾಪಮಿತ್ತಪರೆಂದು ತಳಮಳಗೊಂಡು 
(ಅದ್ದು ತ. ೧೨-೧೯). ಏನಿಲ್ಲೆಂಕಿಲ್ಲ ಇ ಏನೂ ಇಲ್ಲ ಹೇಗೂ ಇಲ್ಲ: 
ಏನಿಲ್ಲೆಂತಿಲ್ಲದೆಯೇ ಜನ ಸಲ್ಲದ ಅಪವಾದ ಹೊರಿಸುತ್ತಿರುವಾಗ (ಕುಸುಸಂ. 
೯೯). ಏನುಂಟಾದ ಇ ಏನಿದೆಯೊ ಅದನ್ನೆಲ್ಲ; ಇದ್ದದ್ದನ್ನೆಲ್ಲ: 
ಚತುರ್ಗಡಿಗೆ ನೆಟ್ಟ ಗಡೀಕಲ್ಲಿನ ನಳಗುಳ ಯೇನುಂಟಾದ ಸರ್ವಸಾಂಮ್ಮ 
ವನೂ (ಎಕ. ೪11, ಶಿವಮೊ. ೩-೧೭ ; 1671). ಏನೊಂದು - ಯಾವುದೇ 
ಆಗಲಿ: ಏನೊಂದುಕಾರ್ಯಮುಮಂ ನಾಂ ಪೊಜಗಿರ್ದು ನೋಡು 
ತಿರ್ಪುಡೆ ಸಾಲ್ಲುಂ (ಪಂಚಶಂ. ೩೯-೪). 

(ದೇ. | ತಮಿ. ಏನ್‌; ಮಲ. ಏನ್‌, ಏವ, ಎ, ಏ; ತುಳು. ದಾನೆ; 
ತೆಲು. ಏಮಿ; ಕೊಡ. ಎನ್ನೀ ; ಕೋಲಾ. ಎನಜ್‌; ನಾಯ್ಕಿ. ತ್ಯಾ ತಾನೆ; 
ಪರ್ಜಿ.-ಎತ್ಯೆ ಎತೆನ್‌; ಗಡಬ. ಎನಾ, ಏನ; ಕುಇ. ಅನ್‌; 
ಕುನಿ. ಎನ; ಕುರುಖ್‌. ಎಂದ್ರ್‌; ಮಲೊ. ಇಂದ್ರಿಕ್‌; 
ಬ್ರಾಹೂಈ. ಅನ್‌] 


ಬಿನ್‌, "ಏಮ್‌' ನೋ. 
ಏನ (ನಾ). ಪಾಪ: ತಾನಿಂದುವರೆಗಮೊದವಿಸಿದೇನಂಗಳ್ಳಳ್ಳಿ * -. ನರಪತಿ 


ಬಟೀಕ ದೀಕ್ಷೆಯಂ ಕೈಕೊಂಡಂ (ಯಶೋಡ. ೪-೭೬) ; ಏನಾಪರಾಶಿಬಡ 
ಬಾನಾಥಬಾಂಧವ ಸದಾ. ನಾರದಪ್ರೀಯ ಜ್ಞಾನಾಧಿಕಾರ ಕರುಣಾನಾಕ 
ಮುನಿವರಧ್ಯಾನಾದಿಗಮ್ಯಜಯ (ಗುರುಚಾ. ೧-೪). 

[ಆಸಂ. ಏನಸ್‌]. 


ಏನಸ್ಸಂತಾನ (ನಾ). ಪಾಪಗಳ ಸಮೂಹ: ಏನಸ್ಸಂತಾನಮೆಂಟುಂ ಕಿಡೆ 


ನಿಜಗುಣಮೆಂಟುಂ ಮೊಗಂದೋಟಕಿ ಮೆಯ್ಯಿಂದೇನಾನುಂ ಕುಂದೆ . 
ಗಣನಾತೀತರಾಗಿರ್ದ ಮುಕ್ತಿಶ್ರೀನಾ ಹ ರ್‌ ಸಿದ್ಧ ರಾತ್ಮ ಬು 
ಪದವೀಸಿದ್ಧಿಯಂ ಮಾಲಸ್ತಿ ನಮ್ಮೊ ಳ್‌" (ಪಂರಾಮಾ, ಕ 

[ಸೆಂ. (ಏನರ್ಸ + ಸಂತಾನ)] 


ಏನು "ಏನ್‌್‌' ನೋ. 
ಏನುಜಾರಿಗೆ (ನಾ). ಒಂದು ಔಷಧಿಗಿಡದ ಹೆಸರು: ರಾಮಿ, ಮುಕು 


ಡಕ, ಮುಕುಕೆ, ಏನುಜಾರಿಗ (ಮೈಡಗಿ. ೪೯-೯೮೦). [?) 


ಏನೆನ್‌ 


ಏನೆನ್‌, ಏನೆನ್ನು (ಕ್ರಿ). ಏನೆಂದು ಹೇಳು ; ಏನೆಂದು ಕರೆದುಕೊಳ್ಳು : 
ಕೃಷ್ಣೆಯ ರೂಪಂ ಕಂಡು ಚೋದ್ಮಂಬಟ್ಟು ಸಾಮಾನೈಯಲ್ಲೆ ನೀನಾರ್ಗೇ 
ನೆಂಬೆಯೆಂದು ಬೆಸಗೊಳೆ (ಪಂ ಪಭಾ. ೮-೫೫ ವ); ಆತನ ವಿಳಾಸ 
ವದನೇನೆಂಬೆನೆಸೆದಿರಲು ನೂತನ ವಿಳಾಸದಿಂ ಗಿರಿಜೆ ವಾಮದೊಳಿರಲು 
(ಬಸರ. ೧-೭). ಏನೆನ್ನು : ವರಸುಕ್ಷೇತ್ರವೆಸೆವುವೇನೆಂಬೆ (ಕ ೦ನವಿ. 
೨-೨೩). [ಏನ್‌ ೬ ಎನ್‌] 
ಏನೆನ್ನು "ಏನೆನ್‌? ನೋ. 
ಏನೋಹರ (ನಾ). ಪಾಪವನ್ನು ನಾಶಮಾಡುವವನು: ಜ್ಞಾನ 
ಬೀಜಂ ಭೋಗ ಮೋಕ್ಷದಮಸಂದಿಗೃಮೇನೋಹರೆಂ ಪರಮಪದ 
ವಾಯುರಾರೋಗ್ಯದಾನಿ (ಸದ್ಮರಾ. ೧೧-೧೨೪). [ಸಂ.] 
ಏಪರಿ (ನಾ). ಯಾವರೀತಿ; ಹೇಗೆ: ರೂಪಿಸಿ ಪದಾರ್ಥ ಬಂದುದ 
ಲಿಂಗಕಿತ್ತು ತಾನಾ ಪ್ರಸಾದವನಲ್ಲದೊಲ್ಲೆಂಬ ಭಕ್ತನಿಂದೇಪರಿಯನರ್ಪಿತವ 
ನೆನೆಯಬಹುದೇ (ಶಿ ವಗೀ.,೯೨-೪೫೧) ; ಜನನಿ ರಕ್ಕಸಿಯಾದಡಕಟಾ 
ತನಯನೇಪರಿಯಿಂದೆ ಬಾಳ್ವನು (ಬಸಪು. ೧೫-೧೩). 
[ನ್ಯ (ಆ ಏನ್‌) * ಪರ್ಕಿ) 
ಏಪಿ (ನಾ). ಮಹಾಗನಿ ಜಾತಿಗೆ ಸೇರಿದ ಭಾರವಾದ ಒಂದು ಮರ 
(ಕಿ). (2) 
ಏಪೊತ್ತು "ಏವೊಟ್ಟುಂ' ನೋ. 
ಏಪೊತ್ತುಂ "ಏವೊಟ್ಟುಂ? ನೋ. 
ಏಪೊಳ್ತು "ಏವೊಟ್ಟುಂ' ನೋ. 
ಏಪೊಳ್ತುಂ "ಏಪೊಟ್ಟುಂ' ನೋ. 
ಏಫೊಲ್ಲು "ಏವೊಲ್ಲುಂ" ನೋ. 
ಏಪೊಲ್ತುಂ "ಏವೊಲಟ್ಟುಂ' ನೋ. 
ಏಬಂಡ, ಏಭಂಡ (ನಾ). ೧. ಯಾವ ಸರಕು; ಯಾವ ವಸ್ತು. 
೨. ಏನು ಪ್ರಯೋಜನ; “ಏನು ಲೆಕ್ಕ” (ಪಂಪಭಾ. ಕೋಶ): ಆ 
ಸಮುದ್ರ ಮೇ (ಪಾಠಾಂ. ಮೇಂ]ಬಂಡಮೊ ಪಾಯ್ದೊಡೆಂದು ನಿಜ ಸಾಯಕ 
ದೋೊಳ್‌ ಬರೆದೆಚ್ಚು ಕಪ್ಪಮಂ ಕೊಂಡನವುಂಕಿ ಲಂಕೆಯ ವಿಛೀಷಣನಂ 
ಪರಸ್ಯ ನ್ಶ ಬ್ಸೈ ರವಂ (ಪಂಪಭಾ. ೬-೩೩); ನ್ಯಾಯಾರ್ಜಿತಮಲ್ಲದೆನಿಪ 
ಧನಮೇಬಂಡಂ (ಪಂರಾಮಾ. ೬-೧೨೬). ಏಭಂಡ: ೨. ಖಂಡಿತಮೆನಿಪ್ಪ 
ಪರಮಹಿಮಂಡಲಧವಳಾತಪತ್ರಸಂಪದಮೆನಗೇಭಂಡಮದನೊಲ್ಲೆ 
ನೊಲ್ಲೆಂ (ಗದಾಯು . ೫-೫೩); ತನ್ನ ತೊ ಳ್ಗಳೆ ಭಂಡಮೆನುತ್ತೆ 
ಮಾಂಕರಿಪನಗ್ಗದ ಹೈಹಯನಂ ಸುರದ್ವಿಷಂ (ಜಗವಿ. ೧೮-೮೨). 
[ವ್ಯ (ಆ ಏನ್‌) * ಬಂಡೈ) 
ಏಬರಾಸಿ, ಎಪ್ರಾಸಿ, ಎಬರೇಸಿ, ಎಬ್ರಾಸಿ (ನಾ). ಅವಿವೇಕಿ; ಕೆಲ 
ಸಕ್ಕೆ ಬಾರದವನು: ಛೀ ಏಳೊ ಏಬರಾಸಿ. (ಬೀರಬ. ೧೬೭). 
ಎಪ್ರಾಸಿ: “ಎಪ್ರಾಸಿ - ಎಬಡ; ಹುಚ್ಚ” (ಜಾನಕೋ. ೨೫). ಎಬರೇಸಿ : 
(ಉಕ). ಎಬರೇಸಿ ನಮ್ಮ ದರವೇಸಿ ಕಂಡಿರಾ (ಗಾದೆ). ಎಬ್ರಾಸಿ: (ಕ). 
[?. 1 ತಮಿ. ಏಪ್ಪಿರಾಸಿ; ತುಳು. ಎಬುಳಂತೆ; ತೆಲು. ಎಬ್ಬೆರಾಸಿ, 
ಎಬ್ರಾಸಿ - ಅಸಹ್ಯವಾಗಿ ಇರುವವನು, ಕೊಳಕ] 
ಏಜಾರ್ತೆ "ಏವಾಲಕ್ತಿ” ನೋ. 
ಏಬಿಜ್ಜೆ (ನಾ). ಯಾವ ವಿದ್ಯೆ : ಏ ಪಬ್ಬವೆಸಗುವನೇಬಿಜ್ಜೆಗಳ ಕಲ್ವನೇಪಸ 
ಜಾತ್ರೆಗೆಯ್ದುವನು ಆ ಪರಿಗಳ ತಿಳಿದದಜ ಗುಣಂಗಳನೇಪೊಳ್ಳುಮೊಲ್ಡೆಣಿ 
ಸುವುದು (ಚಿಕನಿ. ೬-೧೫೭ ಸಾಂಗತ್ಯ ೨೩). [ವ್ಯ (ಆ. ಏನ್‌) * ಬಿಜ್ಜೈ) 
ಏಜೆಸನ (ನಾ). ಏನು ಅಪ್ಪಣೆ : ಬಾಯಿತುಂಬ ಮಾತನಾಡಿ ಏಗುವುದು 


೧೧೫೭ 


23 


ಏರ್‌ 


ಏಭಂಡ "ಏಬಂಡ' ನೋ, 

ಏಮ್‌, ಏಂ, ಏನ್‌, (ಅ). ಮೆಚ್ಚುಗೆ ಆಶ್ಚರ್ಯ ಮೊದಲಾದುವನ್ನು 
ಸೂಚಿಸುವ ಅವ್ಯಯ : ಕ್ರಮದಿ[ನ]ಳುರ್ಕೆವೆತ್ತು ನಿಬಿಡೋನ್ನತಮಾಗಿ 
ಬೆಡಂಗಿಸೇಮ್‌ ಚತುಸ್ಸಮಯದ ದೇವತಾನಿಲಯಮೊಪ್ಪು ಗುಮ್‌ (ಎಇ. 
26111, ೩೨೯-೬೩; 930). ಏಂ: ಏಂ ನಡೆದುದೊ ಪೆರ್ಬಡೆ, ಗಂಗೆಯ 
ತಡಿವಿಡಿದೆರಡನೆಯ ಗಂಗೆ ನಡೆವಂತಾಗಳ್‌ (ಆದಿಪು. ೧೨-೬೪) ; ಶಾಂತಿ 
ಫುರಾಣಮೇಂ ಕರಂ ನವರಸಮೇಂ ಸಮರ್ಥಯುತಮೇಂ ಮೃದುಬಂಧ 
ನಮೇಂ ಪ್ರಸನ್ನಮೋ (ಶಾಂತಿಪು. ೧-೩೭). ಏನ್‌ : ಏನ್‌! ಪೇಟಕ್ಕೆ 
ಪೇಟಕ್ಸಿ ನೀನ್‌, ಮುತ್ತಬ್ಬೆ, ಘೋರಂ! (ಅಕ್ವತ್ಥಾ. ೧೦-೧೯೬), 

(ಆ. ಏನ್‌] 

ಏಮಾತು (ನಾ). ಏನು ಮಾತು; ಇನ್ನ ನು ಮಾತು: ಫೆಜತೇ 
ಮಾತೀ ಕೂಸಿನಂದಮಿಾತನ ಪೆಸರುಂ ಭೀಮನೆ ಪೋಗೆನೆ: (ಪಂಪಧಾ. 
೧-೧೨೮) ; ಕಾಮದುಬ್ಬರವಲ್ಲಿ ಕೋಪದಬ್ಬರನಲ್ಲಿ ಏಮಾತೊ ಲೋಭ 
ಮೋಹಂಗಳೂಳಿಗವಲ್ಲಿ (ನಂಬಿರ. ' ೧-೬೨), 

[ವ್ಯ (ಏನ್‌) + ಮಾತ್ತು) 

ಏಮಾರಿಕೆ (ನಾ). ಮೋಸ; ಮೋಸಹೋಗುವುದು : ಊರ್ಮಿಳೆಯ 
ವದನವು ಏಮಾರಿಕೆಯಿಂದಲೂ, ಅಸಮಾಧಾನದಿಂದಲೂ ಬಿಸಿ ತಗುಲಿದ 
ಬಾಳೆಯ ಎಲೆಯಂತೆ ಬಾಡಿತು (ಮೊಗ್ಗು. ೪೧). [ಏಮಾರು + -ಇಕೆ] 

ಏಮಾರಿಸು (ಕ್ರಿ). ಮೋಸಗೊಳಿಸು; ವ ಂಚಿಸು; .ಒಂಟಯಾಗಿ 
ಮೇಯುತ್ತಿದ್ದ ಮೇಕೆಯನ್ನು ಏಮಾರಿಸಿ ಹಿಡುಕೊಂಡು ಹೋಗಿ 
(ಕಥಾಮಂ. ೩೫). [ಏಮಾರು + -ಇಸ್ಯು] 

ಏಮಾರು (ಕ್ರಿ). ಎ. ಮೋಸಹೋಗು : ಅವಳು ಇಂಥದುದರಲ್ಲಿಲ್ಲ 
ಏಮಾರುವ ಹಾಗಿರಲಿಲ್ಲ (ಮೂಲಾನ. ೧೯೧). ಶಿ. ಉಪೇ ಕ್ಷಿಸು; 
ಅಲಕ್ಷಿಸು. "ವೇಮಾಜು' ಪರಾ, 

ಏಮಾರಿಹೊ:ಗು - ಮೋಸಹೋಗು : ಆಗಲೆ ಇವಳು ಈ ತಂತ್ರ 
ಮಾಡಿದಂತೆ ತೋರುತ್ತದೆ. ನಾನು ಏಮಾರಿಹೋದೆ (ಮಧುಸಂ. ೧೧೭). 
[ದೇ. ॥ ತಮಿ. ಏಮಾಲು - ಮೋಸಗೊಳಿಸು, ವಂಚಿಸು; ತೆಲು, 

ಏಮಾಜಂ - ಉಪೇಕ್ಷಿಸು, ಅಲ್ಕ ಕ್ಷ ಮಾಡು] 

ಏಯ್‌, (ಕ್ರಿ). ಎಸೆ; ಬಿಡು; ಹೊಡೆ (೪). [--ತೆಲು, ಏಯು, ವೇಯು] 


56| ಏಯ್ಕ್‌ (ಅ). ಕೆಳದರ್ಜೆಯವನನ್ನು ಸಂಬೋಧಿಸುವಾಗ ಬಳಸುವ 


33 


40 


ಎದೆಸನೆಂದು ತನುಕರಗಿ ಮನಕರಗಿ ನೋಡಿ ಮಾಡುವುದು ಭಕ್ತಿಸ್ಥಲ| 4 


(ಬಸವ. ೮೬೪). [ವ್ಯ (ಆ ಏನ್‌) + ಬೆಸನ] 


ಮಾತು (ಕ)- (2) 

ಏಯಾರಸೆ, ಏಯೋದಸಿ (ನಾ). ಚಾಂದ್ರಮಾನದ ಹನ್ನೊಂದನೆಯ 
ತಿಥಿ: “ಏಕಾದಶಿ - ಏಯಾರಸೆ” (ಶಬ್ದಾನು. ೧೬೦ ಪ್ರಯೋ). 
ಏಯೋದಸಿ: ಏಕಾದಶಿ - ಏಯೋದಸಿ, ಏಕಾಶಿ? (ಹೊನುಗ. ೧೧೯). 

[ಆ ಸಂ. ಏಕಾದಶೀ) 

ಏಯೋದನಸಿ "ಏಯಾರಸೆ' ನೋ. 

ಏರ್‌, ಏರ್ಕು (ನಾ). ೧. ನೊಗವನ್ನು ಹೂಡಿ ದನಗಳನ್ನು ಕಟ್ಟಿದ 
ನೇಗಿಲು; ಆರು: ಕುರುಧರೆಯಂ ನಿಜೋಗ್ರಗಡೆಯೇರ್ಗಳಿನುತ್ತುಗಿ 
ಯುತ್ತೆ ... ತಾರ ಭೂಧರ ಸಿತ [ಕೀರ್ತಿ] ಯೆಂಬ ಬೆಳಸಂ ಬೆಳೆದಂ ಪರ 
ಸೈನ್ಶಭೈರವಂ (ಗದಾಯು. ೧೦-೪); ಕಜ್ಜದೇ ರ್‌ ನೊಗಳೆ ಮಣಿ 
ದಾಂಪರೊ ಪೆಗಲ್ಗಳಂ (ಶ್ರೀರಾಮಾ. ೬೩೮-೨೪೫). ೨. ಹೋರಿಗಳನ್ನು 
ಪಳಗಿಸುವುದಕ್ಕಾಗಿ ನೊಗದಂತೆ ಉಪಯೋಗಿಸುವ ಮರ. "ಆರ್ಕ್‌? 
ಪರಾ. ಏರು: ೧. ಆಮೇಲೆ ಒಂದೇರಿನ ಆರಂಬಮಾಡಿ... , ಸರ್ಕಾರಕ್ಕೆ 
ಕಂದಾಯ ಕಟ್ಟುತ್ತಾ ಇದ್ದನು (ಕಥಾಮಂ. ೧೯). ೩. ಎತ್ತಿನ ಜೊತೆ; 
ಒಂದು ಏರು (ಎತ್ತಿನ ಜತೆ) ಇರುವುದು ಹತ್ತು ಏರು ಆಗುತ್ತನೆ 
(ಹಳ್ಳಿ ಬಾ. ೩೨). 


ಏರಂಡ ೧೧೫೮ ಏರಿಳಿತ 


[ದೇ. | ತಮಿ. ಮಲ. ಏರ್‌; ತೆಲು. ಏರು; ಕೋಲಾ. ಚೀರ್‌ ; | |ಏರ್ಮಿ ಏಸ (ನಾ). ೧. (ನೀರನ್ನು ನಿಲ್ಲಿಸುವುದಕ್ಕಾಗಿ ಹಾಕುವ) ಎತ್ತ 


ಪರ್ಜಿ. ಚಿರೆಯಾಕುಲ್‌ - ಎತ್ತುಗಳ ಜೊತೆ; ಗೊಂಡಿ. ಸೇರ್‌; ರವಾದ ಕಟ್ಟಿ; ಎತ್ತರವಾದ ದಂಡೆ, — ದಿಣ್ಣೆ: ತಾಯೂರ ಪಜಕಿ 
ಕುಣ, ಸೇರು, ಕುವಿ, ಹೇರು] ಕಟಕಿ WA, ಪರ ಏರಿಯ ಜೋಳದ ಕೆಯ್ಯ ಪಜಕಿ ಕಮ್ಮಳದೆಡ 
ಏರಂಡ (ನಾ). ಹರಳುಗಿಡ ; ಔಡಲಗಿಡ : “ಗ್ರಾಮರುಹಮೇರಂಡ ಕೆಯ್ಕಿ (ಎಕ. 117, ನಂಜನ. ೯೭-೬ ; 698?) ; ಕೋ ಟಯ ಈ 


ಮೆಂದೊಡವುಡಲಳ? (ಮಂಗರಾ. ೪೧-೩೪) ; ಆಗಳಾ ವಿಸಮಕೋದಂಡಮ | 5 ಪ್ಪೆಡೆಗಳೊಳ್‌. (ಪಂಚತಂ. ೩೦೪-೧೩); ಏರಿಯ ಕೆಳಗೆ ಬಿದ್ದ ನೀರು 
ನೇರಂಡಕಾಂಡಮಂ ಬಗೆವಂತೆ ಬಗೆದು (ಪಂರಾಮಾ. ೫-೮೬ ವ); ಪ | ಪೂರ್ವದ ತಟಾಕಕ್ಕೆ ಏಜಬಲ್ಲುಡೆ (ಏಲೇಶ್ವ. ೪೧) ; ಏರಿಯನೀಡಿಜಕಿವೋ 
ಕುದುರೆಯ ಕಾಲಿಗೆ ತಾಗಿ ಅದು ಏರಂಡದೆ ಕಡ್ಡಿಯಂತೆ ಮುಕತ, | ಯಿ ನೀರುಣ್ಬ ಕನಲ್ವ್ಪ ಫೋರ್ವ ,.. ಗೋರಾಜಿಯ ಲೀಲೆ ಕಣ್ಣೆ ಪಡೆ 
(ಬುದ್ಧಪ. ೪೨). [ಸಂ.] ಶೆ ದುದು ಚೆಲ್ವಂ (ಚಂದ್ರಪು. ೨-೨೭) ; ಬಾಗಿಲ ಹನುಮ ಭಕ್ತರ. ಪಾಲಿಪ 
ಏರಂಡಕಿಟ್ಟ (ನಾ). ಹರಳಿನಿಂದ ಎಣ್ಣೆ ಯನ್ನು ತೆಗೆದ ಮೇಲೆ ಉಳಿ! : ಬಲವಾಗಿ ತಟಾಕದೇರಿಯಲಿ (ಕಂನವಿ. ೨-೧೧೧) ; ಗಾಡಿಯು ಕೆರೆಯ 
ಯುವ 'ಿರಳಿನ ಅವಶೇಷ; ಹರಳು” ಮಡ್ಡಿ, ಹಿಂಡಿ : “ಏರಂಡ fro! ಏರಿಯ ಮೇಲೆ ಬಂದಿತ್ತು (ಮುನಿಮಾ. ೧೫). ೨. ಎತ್ತರವಾದ 


ಕಿಟ್ಟದೊಳು ಹೆಟ್ಟಿಂ” (ಶಬ್ದಮಂ. ೯೦). “[ ಎಠಂಡ + ಕಿಟ್ಟಿ] ಪ್ರದೇಶ : ಘಾಟಿಯ ಏರಿಯ ತುದಿಯಿಂದ ಕುಹೂ ಹು ಎಂಬ ಕೂಗು 
ಏರಂಡಲ (ನಾ). ಮೇಲಕ್ಕೆ ಏರುವುದು (7): ಶರಧಿ ಮೇರೆಯ ಮಾರೆ ಹೊರಟಿತು (ಮೂರುದಾ. ೪). ೩, ಕೆರೆ: ತನುವೆಂಬ ಏರಿಗೆ ಮನವೆಂಬ 
ಸೂರ್ಯನಿಳೆಯೊಳ್‌ ಚರಿಸೆ ಧರಣಿಯೇರಂಡಲಂಮಾಗೆ ಸತವ ಬಿಡೆನು |, ಕಟ್ಟೆಯ ಮಾಡಿ ಬಲಿದು ಸಡ್ವಿಧಭಕ್ತಿಯೆಂಬ ಸೋಪಾನದಿಂದ ಪರ 
(ಲಕ್ಷ್ಮಥಾ. ೫-೧). "ಓರಂಡಲ', "ಮಾಅಂಡಲ? ಸರಾ. ಮಾನಂದ ಜಲವ ತುಂಬಿ ಕೆಜಿಯ ಕಟ್ಟ ಬಲ್ಲವರನಾರನೂ ಕಾಣೆ 
[ಏರು (ಆ ಏಜ್ಮು) * ಅಂಡಲ್ಯ) 15] (ಅವಚಂ. ೧೭೨-೭೭೩). ಏಣಿ: ೧. ಸ್ವಸ್ತಿ ಶ್ರೀ ಪೃಥುನಿ ಕೊಜಳ್ಳೊಣಿ 

ಏರಕೆ (ನಾ). ಒಂದು ಜಾತಿಯ ಹುಲ್ಲು (ಕಿ). (ಸಂ. ಏರಕಾ] ಅರಸರಾ * ೩ ೩ ಏಜಕಿ ತೊರೆಕಳ ವೃತ್ತಿ ಕಲಿಸಪೊನ್ಪಳ್ಟು ಮಹಾಪಾತಕನ 
ವಿರಗಟ್ಟು (ಕ್ರಿ). (ಉಕ). (ಕೆಲಸ) ತಡೆದು ನಿಲ್ಲು; ಹರಕತ್ತಾಗು : | ಕ್ಕುವರ್‌ (ಎಕ. ೫೪1, ತುಮಕೂ. ೧೦೨-೩ ; 780); ನೆಯ್ದಿಲ್ಲೆ ಆ ಯಾ 
ಆ ಶ್ರೀಮಂತನಿಂದ ನಮಗ ಏರಗಟ್ಟದ್ದರೇ ಏನು. ನೀವು ಇದ್ರ ನಮಗೆಲ್ಲಾ : ಏಆ ಮೂಡಣ್ಣಾಸೀಮೆ ಇಡೆವೆಟ್ಟಿದಾ ವಡಗಣ್ಣಾ ನೀರಿಜಗ (ಎಇ. 
ಇದ್ಹಾಂಗ ಅನ್ನಿರಿ (ತಿಡುಗು. ೪೪). [ಏರ? + ಕಟ್ಟು] i ೫೩1, ೨೯-೧೩ ; 8ನೆಯ ಶತ).  "ಏಆಃ' ಇಲ್ಲಿ ರೇಫಕ್ಕೆ ಬದಲಾಗಿ 


ಏರಣ (ನಾ). ಕರುವಿನ ಸಗಣಿ: “ಏರಣಮೆಂದು ಕಲುನಿನ ಸೆಗಣಿ” |20| ಶಕಟರೇಫ ಬಂದಿದೆ. 
(ಕಶಸಾ. ೭-೧೩೨) ; *ಏರಣಮೆ ವತ್ಸವಿಷ್ಟಿಯೆನಿಕ್ಕುಂ? (ಕವಿಕಂ. ೮೭). | '[ದೇ.॥ ತಮಿ. ಏರಿಐಕೆರೆ, ಜಲಾಶಯ ; ಮಲ, ಏರಿ-ದಡ; ತುಳು. 
[2] | i ಏರಿ ಎ ತರಕಾರಿ ಬೆಳೆಯುವ ಮಡಿ; ಕೊಡ. ಏರಿ - ಗದ್ದೆಯ ಬದು] 
ಏರಣಿಗ (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲೆ:| | ಏರ್ಮಿ (ನಾ). (ಕರಾ). ಒಂದು ಜಾತಿಯ ಬಾಳೆ ಮಾನು ; ಬೆನ್ನು 
ಆ ಏರಣಿಗನುಂ ಪೆಂಡತಿಯ ವಯೋಗಡೊಳ್‌ ... ಬೇ[ಯು]ತ್ತಂ | ಮತ್ತು ಹೊಟ್ಟಿ ಯ ಅಡಿಯಲ್ಲಿ ಮಾಂಸದ ರೋಮಗಳುಳ್ಳ 
(ವಡ್ಡಾರಾ. ೫೧-೧೧) ; ಏರಣಿಗೆಜಕಿಗನಂ ಧಾರಿಣಿಯೊಳಗೆಲ್ಲಂ ವೋರನ್ತೆ, ಉರುಟು ಮಾನು. 
ಪೊಗಳ್ವರಳನಲ್ಲ ಗಂಡಿನೊಳಾರುಂ ದೊರೆಯೆ ಭುವನವಳಯದೊಳ್‌ (ಡೇ. ॥ ತಮಿ, ಏರಿವಾಳೈ ; ಮಲ, ತುಳು. ಏರಿ] 
(ಸೌಇಇ. 3-1, ೩೧-೬ ; 966); ವಾಸ್ತವ ದಿಕ್ತಟಂ ಸಮೆದ ಮೂಸೆ! | ಏರಿಕಟ್ಟು (ಕ್ರಿ). ಒಡ್ಡು ಕಟ್ಟು; ಅಡ್ಡಗಟ್ಟಿ ಕಟ್ಟು: ಮಕ್ಕಳ 


25 


ತಮಂ ಸುರಿದಿರ್ದಲಬ್ದಸಂವಾಸಿ ಸಮಾರನೇರಣಿಗನಾಗೆ ನಿದಾಘದ ದೀಪ * 1: ವರ್ತನೆಗಳನ್ನು ಅದುಮಿಡಲು ಯತ್ನಿಸಿದರೆ ಆ ಶಕ್ತಿಯ ಪ್ರವಾಹಕ್ಕೆ 
ವರ್ತಿಯೊಳ್‌ ಕಾಸೆ ತೆರಳ್ಹ ಪಿಂಜರಿಯವೋಲ್‌' ಕಿಸುಸಂಜೆ ತೆರಳ್ವಿನಂ ಅಡ್ಡಲಾಗಿ ಏರಿಕಟ್ಟ ದಂತೆ (ಶಿಕ್ಷದ. ೬೫೫). [ಬರ್ಲಿ * ಕಟ್ಟು] 


(ಅಜಿಪು. ೬-೭೦) ; ಏರಣಿಗರ ಕಮ್ಮಣರ- ಸಾಲ್ಲಳಭಿರಾಜಿಸುಗುಂ|30| ಏರಿಕೆ "ಎಜಾಕೆ' ನೋ. 
(ಕುಸುಮಾ. ೨-೧೦೮) ; ಏರಣಿಗರ್ಗೀ ಮಸಿಯಂ ಭೋರನೆ ಕೊಟ್ಟವರ್ಗ ಏರಿಕ್ಕು "ಏಲಾಕ್ಳು' ನೋ. 
ಳಿತ್ತ ಗೋರಸಮಂ ದೊರಕಿಸಿಕೊಂಡೋರಂತಿರೆ ಬರ್ಪುಡೆಂದು ಕಳಿಸಿ| | ಏರಿಡು (ಕ್ರಿ). ಒನಕೆಯಿಂದ ಪೆಟ್ಟು ಹಾಕು; ಕುಟ್ಟು: ಆರುತಪ 


ದಳವಳಂ (ದಶಕು. ೧೨-೧೨೪)... |. ಡೊಳೊಣಗಿಸಿ ದೇಹದೊರೆಳಿಟ್ಟು ಯೇರಿಟ್ಟು ಧ್ಯಾನದೊನಕೆಯಾ ( ಪೂಜ್ಯಚ. 
[ಪಾಲಿ. ಹೇರಣಿಕ (ಆ. ಸಂ. ಹೈರಣ್ಯಕ)) ೧೨-೮೯). [ಏರ್ಕು (ಆ ಏಜ್ಯು) * ಇಡು] 
ಏರಹಾಕು (ಕ್ರಿ). ಗುಡ್ಡೆ ಹಾಕು; ಒಡ್ಡು ಹಾಕು : ಕೆಟ್ಟಗದ್ದೆಗೆ ಮನೇ |35| ಏರಿಪಟ್ಟಿ (ನಾ). ಏರಿಯ ಕೆಲಸಕ್ಕಾಗಿ ಬಿಟ್ಟ ಜಮಾನು; ದತ್ತಿ: 
ನೆಲ್ಲು ಏರಹಾಕಿದರು (ಗಾಜಿ): ಎರಿಪಟ್ಟ (ಮೈಎರಿ. ೧೯೩೨, 185 ; 7). “ub, + ಪಟ್ನ 3] 
[ಏರೈ (ಆ. ಬೀರ್‌) * ಹಾಕು (ಆ ಪಾಯ್ಯ್ಯು)) ಏರಿಸು "ನಿಜೀಸು' ನೋ. 
ಏರಹೊತ್ತು (ನಾ). ಸೂರ್ಯೋದಯದಿಂದ ಮಧ್ಯಾಹ್ನೆದ ವರೆಗಿನ| | ಏರಿಹೊಡೆ (ಕ್ರಿ). ಮಣ್ಣನ್ನು ಒಂದೆಡೆಗೆ ಎತ್ತರವಾಗಿ ಹಾಕು; 
ಕಾಲ: ಸಜ್ಜನರ ಸ್ನೇಹವು ಇಳಿಹೊತ್ತಿನ ನೆರಳಂತೆ ಹೆಚ್ಚಾಗುತ್ತದೆ. ಕಟ್ಟಿಹಾಕು; ಒಡ್ಡುಹಾಕು : ನೆಲದಲ್ಲಿ ಏರಿಹೊಡೆದು ಅವನ್ನು ನಡು 
ಕೀಳರ ಸ್ನೇಹವು ಏರಹೊತ್ತಿನ ನೆರಳಿನಂತೆ ಕಡಿಮೆಯಾಗುತ್ತದೆ |40| ವುದು (ಮರಮ. ೧೧). (ಏರಿ + ಹೊಡೆ (ಆ ಶೊಡೈ)] 
(ಮುಂಬಯಿ. ೨-೧೬). "ಇಳಿಹೊತ್ತು' ಪರಾ. ಏರಿಳಿತ (ನಾ). ೧. ಉಬ್ಬರ ಮತ್ತು ಇಳಿತ; ಎರು ತಗ್ಗು; ಉನ್ನತಿ 
[ಏರೈ (ಆ ಏರ್ಯ) * ಹೊತ್ತು, (ಆ ಫೊಟ್ಟು)] ಅವನತಿ : ಸಮುದ್ರದ ಏರಿಳಿತಗಳು ಸೂರ್ಯನ ಉದಯಾಸ್ತಗಳಂತೆ 
ವಿರಾಟ "ಏಜಾಟ' ನೋ. ಯಾವಾಗಲೂ ತಪ್ಪದೆ ನಿಯಮದಿಂದ ನಡೆಯುತ್ತ ವೆ (ಮುಂಬಯಿ. 
ಏರಾಟಕೆ "ಏಆಾಟಓಕೆ? ನೋ. ೫-೧೯೯). ೨. ವ್ಯತ್ಯಾಸ; ಬದಲಾವಣೆ; ಹೆಚ್ಚು ಕಡಮೆ: ಸಾರವಿಲ್ಲದ 


ಏರಾಡು (ಕ್ರಿ). ಮೇಲೆಬರು, ಬೀಸು: ಏರಾಡೆ ಗಾಳಿ ಉಕ್ಕಿ ಹಾರಾಡು |45| ಬದುಕು ಏರಿಳಿತವಿಲ್ಲದ ಮೇಲೆ ಈ ಉದ್ಯೋಗದಲ್ಲಿ ರಸವಿಲ್ಲ(ಕಾನೇರಿ. ೭). 
ತಾನ ಹಕ್ಕಿ (ಗಂಗಾತ. ೧೮-೯). [ಏರು (ಆ ಏಲ್‌) + ಆಡು] [ಏರು (ಆ ಏಲ್ಗು) * ಇಳಿತ (೮ ಇಲಾತ)] 


ಏರಿಳಿವು 


ಏರಿಳಿವು (ನಾ). ದಿಣ್ಣೆ ಮತ್ತು ಹಳ್ಳ; ದಿಬ್ಬ ಮತ್ತು ತಗ್ಗು. 
[ಏರ್ಯು (ಆ ಏಜ್ಯು) 4 ಇಳಿವ (ಆ ಇಟೀವು)] 
ಏರು, "ವಿಜ್‌? ನೋ. 
ಏರು "ಏಟ್ಟು? ನೋ. 
ಏರು "ಏರ್‌' ನೋ. 
ಏರುಂಬಳ್ಳಿ (ನಾ). ೧. ಏರುತ್ತಿರುವ ಬಳ್ಳಿ. ೨. ಒಂದು ಜಾತಿಯ 
ಗಿಡ, —ಬಳ್ಳಿ (ಕಿ)- [ಏರು (ಆ ಏಜ್‌) + ಬಳ್ಳಿ] 
ಏರುಂಬಿಸಿಲು, ಏರುಬಿಸಿಲು (ನಾ). ಮೇಲೆ ಏರುತ್ತಿರುವ ಬಿಸಿಲು : 
ಏರುಂಬಿಸಿಲ ಹಿಮದ ಹನಿಯಂತೆ... ಮಾಯವಾಗಿ ಹೋಗುವನು 
(ಮಂತ್ರಶ. ೧೩೬-೬). ಬಿರುಬಿಸಿಲು: ಅಲ್ಲಲ್ಲಿ ನಕ್ಷತ್ರಗಳಂತೆ ಅರಳಿದ 
ದೇವಗಣಿಗಿಲೆ ಹೂವಿನ ಪರಿಮಳ, ಏರುಬಿಸಿಲಿನ ಹಗಲಿನಲ್ಲೂ ಹೃ ದಯಕ್ಕೆ 
ತಂಪು ನೀಡಿತ್ತು (ಹಂಗೀತೆ. ೧೮). 
[ಏರು (ಆ ಏಜ್‌) * ಬಿಸಿಲು (ಆ ಬಿಸಿಲ್‌)] 
`ಏರುಕಂದಾಯ (ನಾ). ನೇಗಿಲು ಅಥವಾ ಏರಿನ ಮೇಲೆ ಹಾಕುವ 
ಸುಂಕ (ಕಿ)- [ಏರ್ಕು (ಆ ಏರ್‌) 4 ಕಂದಾಯ] 
ಏರುಕಟ್ಟು "ಏರ್ಕಟ್ಟು' ನೋ. 
ಏರುಕಾಣಿಕೆ "ಎರುಗಾಣಿಕೆ? ನೋ. 
ಏರುಗಚ್ಚೆ (ನಾ). ಏರಿಸಿ ಕಟ್ಟಿದ ಕಚ್ಚೆ ; ಅಂಡು ಕಚ್ಚೆ: ಬೀದಿಯ 
ಲ್ಲೆಲ್ಲ ನೀರು ಹರಿಯುತ್ತಲಿದೆ. ಏರುಗೆಚ್ಚೆ ಹಾಕಿಕೊಂಡೇ ಹೋಗಬೇಕು 
(ರೂಢಿ). ` [ಏರು (ಆ ಬಜಕ್ಕ್‌) + ಕಚ್ಚೆ] 
ಏರುಗಟ್ಟು "ಏರ್ಗಟ್ಟು' ನೋ. 
ಏರುಗಡಲ್‌ (ನಾ). ಲೆ ಉಕ್ಕಿಬರುತ್ತಿರುವ ಕಡಲು: 
ಲಿಳಿತವಾಯ್ತು ಮತ್ತೆ ತಲೆಯೆತ್ತ ದಾಯ್ತು (ಪಾರಸಿ. ೩೪-೧೧). 
[ಏರು (೮ ಏಜ್‌) * ಕಡಲ್‌] 
ಏರುಗಾಣಿಕೆ, ಏರುಕಾಣಿಕೆ (ನಾ). ನೇಗಿಲು ಅಥವಾ ಏರಿನ ಮೇಲೆ 
ಹಾಕುವ ಸುಂಕ: ನಿಮಗೆ ನಾವು ಕೊಟ್ಟುಯಿರುವ ದೇವಾಪುರಳೆ ಏರು 
ಗಾಣಿಕೆ ಕಾಣಿಕೆ (ಎಕ. 1%, ಹೊಸಕೋ. ೪-೯ ; 1581); ಎತ್ತಿನ ಒಡೆಯ 
ದೇವರಿಗೆ ಏರುಗಾಣಿಕೆಯನು ಬಿಟ್ಟು ಕೊಟ್ಟರು (ಮೈ ಆರಿ. ೧೯೨೯, 
೩೧-೭; ?). ಏರುಕಾಣಿಕೆ : ಈ ವೃತ್ತಿಗೆ ಸಲ್ಲುವ... ಈಚಲ ಸಚ! 
ಪುರವರ್ಗ ಏರುಕಾಣಿಕೆ ಬಟ ಕಾಣಿಕೆ ಬೀಡಿಕೆ (ಹುಟ್ವಿಹ. ೩); 
(ಕೈಸ್‌ಗೆ. ೫೪೩ ನೊ0. [ಏರ್ಯು (ಆ ಏರ್‌) + ಕಾಣಿಕೆ] 
ಏರುಗಾವು (ನಾ). (ಬೆಣ್ಣೆ ಕಾಸುವಾಗ) ಹೆಚ್ಚಾದ ಕಾವು; ಕಾವು 
ಏರುವಿಕೆ : ಸ್ವಲ್ಪಹೆಚ್ಚಾದರೆ ಏರುಗಾವು, ಕೊಂಚ ಕಡಿಮೆಯಾದರೆ ಇಳಿ 
ಗಾವು (ದಾಬುತ್ತಿ. ೧೪)- [ಏರು (ಆ ಏರ್ಯ) + ಕಾವ್ಯ] 
ಏರುಗೊರಳು (ನಾ). ಎತ್ತಿದ ಕೊರಳು; ಜೋರಾದ ಧ್ವನಿ: ವನ 
ಮಾಲಿ ಎಚ್ಚತ್ತದ್ದು ನೋಡಿ ಹರಿದಾಸನು ಒಮ್ಮಿಗೇ ಏರುಗೊರಳಿನಿಂದ 
ಕೇಳಿದನು (ಇಪ್ಪಕ. ೪೨೫). 
[ಏರು (< ಏಕ್‌) * ಕೊರಳು (ಆ ಕೊರಲ್‌)] 
ಏರುಗೋಲ್‌ (ನಾ). (ಬೆಟ್ಟ) ಹೆತ್ತಲು ಬಳಸುವ ದೊಣ್ಣೆ : 


ಏರುಗಡ 


ಗಿಗ೫೯ 


5 


10| ಏರುಪೇರು (ನಾ). ೧. ಹಳ್ಳತಿಟ್ಟು; 


'ಏರುತೆ 


ಏರುವೋಕೆ 


(ನಾ). (?): ಪಜ್‌ಗೋಲು, ಪಡಗು... ಕೆಜಿ, ಏರುತೆ, ಏತ 
. ಕಕ್ಕಿ ಎಲ್ಲೆ “ಮುಂತಾದುವು ಅವರು ನೀರ್ಬಟ್ಟಿಯನ್ನು ತಿಳಿದವರಾ 
ಗಿದ್ದರೆಂದೂ * * ಸಾರುತ್ತವೆ (ಭಾಷಾಶಾ. ೨೫೬). [?) 
ಏರುದಾಣ (ನಾ). ಎತ್ತರವಾಗಿರುವ ಸ್ಥಾನ, ಜಾಗ; ದಿಣ್ಣೆ: 
ಊರವರು ದೇಗುಲಕೆ ಹೋಗಿ ಪೂಜಿ ಪರು ಊರಹೊರಗಣ ಬಯಲಿ 
ಗಾವು ಸಾರುವೆವು ಏರು ದಾಣಕೆ ಹೋಗಿ ದೂರದಗ್ರವ ಸೇರಿ 
(ವಿಸೀಗೀ. ೬೦). [ಏರು (ಆ ಏಜ್ಯು) * ತಾಣ] 


| ಏರುದಿಣ್ಣೆ (ನಾ). ಎತ್ತ ರವಾ ದ ದಿಣ್ಣೆ, ಗುಡ್ಡ : ಏರುದಿಣ್ನೆಯ 


ಬೆನ್ನೇಣು (chine. ಇಂಕನಿ). [ಏರ್ಳು (ಆ ಏಣ್ಯು) + ದಿಣ್ಣೆ] . 
ಸಮನಾಗಿಲ್ಲದಿರುವುದು : ದಾರಿ 
ಯಲ್ಲಿ ಏರುಪೇರುಗಳಿರುವುದರಿಂದ ತ ಮ್ಮ್ಮಿ ಷ್ಟ ವು ನೆರವೇರಲಾರದು 
(ಬೆನ್ನಬೇ. ೧೬೬)-:೨. ಹೆಚ್ಚು ಕಡ ಮೆ; ಏರಿಳಿತ: ಕಮಲ ತುಂಬ 
ಸೂಕ್ಷ್ಮವಾಗಿ ನನ್ನ ಮನಸ್ಸಿನ ಏರುಪೇರುಗಳನ್ನು ಅವಲೋಕಿಸುತ್ತಿದ್ದಳು 
(ಬದುಜ. ೨೨೧) ; ವಿಧಿಗೆ ಸಂಸಾರದಲ್ಲಿ ಏರುಪೇರುಗಳನ್ನು ಗಂಟುಹಾಕು 
ವುದು ತುಂಬ ಪ್ರಿಯ (ಬಂಕಿಮ. ೨೦೯). ೩, (ತಕ್ಕಡಿ) ಸಮತೂಕ 
ವಿಲ್ಲದಿರುವಿಕೆ. 

"ಎಕುನೇರುಕಟ್ಟು - ತಕ್ಕಡಿ ಸಮತೋಲವಿಲ್ಲದಿರುವಾಗ ಭಾರ 
ಕಡಮೆಯಿರುವ ಕಡಿಗೆ ಪೇರುಕಟ್ಟಿ ಸಮಪಡಿಸು (8). 

[ಏರ್ಳು (ಆ ಏಜ್ಮು) + ಪೇರು) 


20| ಏರುಪ್ರಾಯ (ನಾ). ಏರುತ್ತಿರುವ ಯೌವನ; ಹೊಸಪ್ರಾಯ : 


28 


ಏರುಪ್ರಾಯದ ಹೆಣ್ಣಿಗೆ ಮನಸ್ಸೇ ಸಲುಗೆಯಿಂದ ನಡೆಯುವಂತೆ ಅವಕಾಶ 
ಕೊಟ್ಟಿದ್ದೂ ನಾವೇ ತಾನೆ ? (ಮರಳಿ. ೮೨). 
[ನರು (ಆ ಏರ್ಯ) * ಪ್ರಾಯ] 
ಏರುಜಾಚು (ಕ್ರಿ). ಮೇಲೆ ಎತ್ತಿ ಬಾಚು : pe ಕುರೂಪಿ ; ನಂದಿಯ 
ಕೋಲಿನಂತೆ ಉದ್ದವಾದ ಸೊರಗಿದೆ ದೇಹ .. . ಏರುಬಾಚಿದ ಕೂದಲು 
ಇತ್ಯಾದಿ ಆಕೆಯ ಕುರೂಪತ್ವದ ಸೊತ್ತುಗಳು (ಭೂಮಿತಾ. ೬೨). 
[ಏರ್ಮು (ಆ ಏಆಕ್‌]) 4 ಬಾಚ್ಕು (ಆ ಬಾರ್ಚು,)) 
ಏರುಬಿಸಿಲು "ಏರುಂಬಿಸಿಲು? ನೋ. 
Wee (ನಾ). ಬೆಟ್ಟವನ್ನು ಏರಿಕೊಂಡುಹೋಗುವ ದಾರಿ: ಆ 
ದಾರಿ ಏರುಬೆಟ್ಟಿದ ಮೇಲೆ ಹಾದುಹೋಗುತ್ತಿತ್ತು (ಪುನರು. ೫೧೯). 
[ಏರ್ಯು («ಆ ಏಜ್ದು) * ಚೆಟ್ಟಿ] 
ಏರುಬ್ಬಸ (ನಾ). ಹೆಚ್ಚಾಗುತ್ತಿರುವ ಉಬ್ಬಸ 
ಕಾಡುವುದು: ಕಠಿಣ ಸ ್ರಿಸೋಚ್ಛ್ಯಾಸ (ಈ. 
[ಏರು (ಆ ಏರ್ಯ) + ಉಬ್ಬಸ] 


; ಕಷ್ಟ ದಿಂದ ಉಸಿ 


3 ಏರುಮಣೆ "ಏರ್ಮಣೆ? ನೋ. 


ಏರುಮಣ್ಣು (ನಾ). ಏರಿಸಿದ ಮಣ್ಣು ; ಒಡ್ಡಿದ ಮಣ್ಣು: ಶಿವ 
ರಾಯನ ಕಾಲು ಗೋರಿಯ ಏರುಮಣ್ಣಿಗೆ ತಗಲಿದೆ. ಒಂದಿಷ್ಟು ಮಣ್ಣು 
ಜಾರಿತು (ವಾಸನಾ. ೧೪). [ಏರು(ಆ ಏಲ್‌) * ಮಣ್ಣು (ಆ ಮಣ್ಮ್‌)) 
ಏರುಮಾರು "ಏಲುಮಾರು' ನೋ. 


ಗೋಲ್ಲಳಿಲ್ಲಿ? (ಪರಿವಾರದವರಲ್ಲಿ ಒಬ್ಬನು ಎಲ್ಲರಿಗೂ ..., “| ಏರುಮೊಳೆ (ನಾ). ಎತ್ತರವಾದ ಮೊಳೆ: ಪಾದರಕ್ಷೆಗಳಿಗೆ ತೊಡಿಸಿದ 


ಳನ್ನೀಯುವನು) (ಸುಗುಗಂ. ೫೧-೧). [ಏರು (ವ. ಏಲಸ್ಸ್‌)+ ಕೋಲ್‌] 
ಏರುಜವ್ಚನ "ನಟುಂಜವ್ಚನ' ನೋ. 
ಏಿರುಜವ್ವನೆ "ಏಲುಂಜವ್ವನೆ” ನೋ. 
ಏರುಜೀರು (ನಾ). [ಸಂಗೀತ] ತಾರಧ್ವನಿ; ತಾರಸಪ್ತಕ : ಏರು 
ಜೀರಿನಲಿ ರಾಗ ನಡೆದಿರಲು ತಂತಿ ಹರಿಯುವಂತೆ (ಹೃದಸ. ೭೪-೧೫). 
[ಏರು (ಆ ಏಯ್‌) * ಜೀರು] 


ಏರುಮೊಳೆ (80ರ. ಇಂಕನಿ). 
ಏರುವಡೆ "ಏರ್ವಡೆ' ನೋ. 
ಏರುವೆ (ನಾ). ಏರುವಿಕೆ: ಏಕರಸದೇರುವೆಯೊಳೆಸೆಯಲೀಯೆಡೆ ಎಲ್ಲ 

ಜೀವರರ್ತಿ (ಮಲೆದೇ. ೩೮-೧೧). [ರ್ಮ (< ಏಜ್‌) + -ವೆ] 


[ಏರ್ಕು (ಆ ಏಜ್ಯು) * ಮೊಳ್ಳೆ) 


45 ಓರುವೋರೆ (ನಾ). “ಏರುದಿಣ್ಣೆ; ಗುಡ್ಡದ ಅಥವಾ ಬೆಟ್ಟದ ಏರು 


ಪೋರೆ” (Acclivity, ಇಂಕನಿ). '[ಏರ್ಯು (ಆ ಎಲು) + ಓಕೆ] 


ಏರುಸುಂಕ 


ಏರುಸುಂಕ (ನಾ). ನೇಗಿಲು ಅಥವಾ ಏರಿನ ಮೇಲೆ ಹಾಕುವ 
ಸುಂಕ (8). [ಏರ್ಕು (ಆ ಏರ್‌) + ಸುಂಕ]. 

ಏರುಸುತ್ತು (ನಾ). ಸುತ್ತುತ್ತಾ ಮೇಲೆ ಹೋಗುವುದು: ಆ ಕೊಟ 
ಡಿಯ ಬಲಬದಿಯಲ್ಲಿ ದೊಡ್ಡದೊಂ ದು ಬಾಗಿಲ ಗೂಡೂ, ಒಂದು 


No 


ಮೇಜೂ ಮತ್ತು ಎಡಬದಿಯಲ್ಲಿ ಏರುಸುತ್ತಿ ನ ಮೆಟ್ಟಲೂ ಇದ್ದುವು! 5 


(ಪುನರು. ೩೫೮). [ಏರು (ಆ ಏರ್ಯ) * ಸುತ್ತು] 

ಏರೇರಿಕೆ (ನಾ). ಮೇಲೆ ಮೇಲೆ ಹೋಗುವಿಕೆ; ಜೋರು ಜೋರು: 
'[ಒಬ್ಬೊಬ್ಬರು ಒಂದೊಂದು ನಾಮಗರ್ಜನೆಯನ್ನು ಏರೇರಿಕೆಯ ಮೇಲಾ 
ಟದ ದನಿಯಲ್ಲಿ ಹೇಳುವರು] (ಹೊಸಂಸಾ. ೨೧). 

[ಏರ್ಕು (ಆ. ಏಜ್ಟು) * ಏರಿಕೆ (ಆ ಏಜಕಿಕೆ)] 

ಏರ್ಕಟ್ಟು, ಏರುಕಟ್ಟು (ಕ್ರಿ). ನೇಗಿಲನ್ನು ಕಟ್ಟು; ಆರು ಹೂಡು : 
ಊರ ಮುಂದಿರುವ ಬಸವಣ್ಣೆ ಕೈಮುಗಿದು ಏರ್ಕಟ್ಟೋ ಮುದ್ದು ಮೊಕ 
ದವನೆ (ಹಳ್ಳಿಯ. ೪೧). ಏರುಕಟ್ಟು : ಊರಿಗೆ ಮಳೆ ಹುಯ್ತು ಏರು 
ಕಟ್ಟೊ ಕಂದಯ್ಯ (ಹಳ್ಳಿ ಹಾ. ೯). [ಏರ್‌ + ಕಟ್ಟು] 

ಏರ್ಕೆ "ಎಆುಕೆ' ನೋ. | 

ಏರ್ಗಟ್ಟು, ಏರುಗಟ್ಟು (ಕ್ರಿ). ಮೇಲೆ ಎತ್ತಿ ಕಟ್ಟು: ಪಿರಿದುಂ ಫಟ್ಟ 

: ಮಗುಳ್ಳುವುಳ್ಳಲರನಾಯ್ದೇರ್ಗಟ್ಟುವಾ ಚಿತ್ರಮಂ ಬರೆವಾ (ಚಂದ್ರಭ್ಯು. 
೧೫-೬೪). ಏರುಗಟ್ಟು: ನೋಡೋಣ ಈಕೆ ಏನು ಮಾಡ್ತಾಳೋ, 
ಹೇಗೆ ಬಯ್ತಾಳೊ ಅಂತ ನಾನೂ ಪಂಚೆ ಏರು ಗಟ್ಟ, ತಲೆಗೆ ಟವಲ್‌: 
ಸುತ್ತಿಕೊಂಡು ತೋಳು ಮುದುರಿಕೊಂಡು ವೇಷ ಬದಲಿಸಿದೆ (ಬೆ ಳು ಮ. 
೨೪೦). [ಏರ್‌ (ಆ ಏಕ್‌) * ಕಟ್ಟು) | 

ಏರ್ಗಡೆ (ನಾ). ಮೇಲ್ಭಾಗ; ಮೇಲ್ಲಡೆ': ನಾರಿಯರ ಲಂಪಟದಿ ಕ್ರೀಡಿ 
ಸುತ್ತಿರ್ದಪಂ ಬಲದ ಪರಿವೇಷ್ಟಿಯಿಂದೇರ್ಗಡೆಯೊಳು (ಪರಶು. 
೧೩-೩೩)- [ಏರ್‌ (೮ ಏಜ್ಯು) * ಕಡೆ] 

ಏಿರ್ಜವ್ವನೆ "ಏಜುಂಜವ್ವನೆ' ನೋ. 

ಏರ್ತೆ (ನಾ).'ಉಬ್ಬರ; ಅಲೆ. [«- ತುಳು. ಏರ್ತೆ] 

ಏರ್ದಳೆ (ಕ್ರಿ). ಗಾಯಗೊಳ್ಳು : ಏರ್ದಳಿದು ನೊಂದ ಕಾಳ್ಪಂದಿಯಂತ 
ವನಾ ಧನುರ್ದಂಡ ಶರಮನೊರ್ಕೆಗೊಂಡು ಗುಡುಗುಡಿಸಿ (ಚಿಬಪು. 
೪೯-೪೨)- [ಏಜ್‌ + ತಳ್ಳಿ) 

ಏರ್ನಾಡು (ನಾ). ಎತ್ತರವಾದ ಪ್ರದೇಶ: ಏರ್ನಾಡಿನಲ್ಲಿ ಚಳಿಮಳೆಗಳು 
ಬಹಳ (ರೂಢಿ). [ಏರ್‌ (ಆ ಏಲ್ಕು) * ನಾಡು] 

ಏರ್ಪಟಿ(ನಾ). ವಿಶೇಷ(?): ಉಂಡಮನೆಗೆರಡನೆಣಿಸಿದೇರ್ಪಟದ ದ್ರೋಹ 
ದಿಂದಳಿಯದಿಹೆ (ಪರಶು. ೩೧-೧೯) ; ಹಿರಣ್ಕಾಶಕ್ಷನಂ ಸೀಳಿದೆಂ ವರಹನಾ 
ಗೇರ್ಪಟದೊಳು ಸುಮತಿ ಪ್ರಹ್ಲಾದನಂ ಪತಿಕರಿಸಿ (ಪರಶು. ೩೮-೧೫). 

(1) 

ಏರ್ಪಡಿಸು (ಕ್ರಿ).೧. ನೇಮಿಸು: ನೀಂ ಕವಲ್ಮನಮನುಲುದು ಗೋವಂ 
ಪೂಜಿಸೆಂದು ವಿಧಿಯನೇರ್ಪಡಿಸಿ ಜಾಬಾಲಿ ತಾಂ ಬೀಖ್ಕೊಂಡಂ( ರಾಮಾಶ್ವ. 
೧೦೬-೨೩). ೨. ರಚಿಸು; ನಿರ್ಮಿಸು; ಸ್ಥಾಪಿಸು : ನಿನಗೆನ್ನೊಳ್‌ 
ದಯೆಯಿರ್ಕುನಪ್ಪೊಡೆ ಲೋಗರನುವಿಗೊಂದು ದಮ್ಮಣಿಯನೇರ್ಪಡಿಸ್ಸೆ 
(ರಾಮಾಶ್ವ. ೩೮-೨೩); ಶ್ರೀಮಧ್ವಾಚಾರ್ಯರು ಏರ್ಪಡಿಸಿದೆ ಎಂಟು 
ಮಠಗಳ ಪೂಜಾಕಾಲದ ಅವಧಿಯನ್ನು ಎರಡು ತಿಂಗಳಿಂದ ಎರಡು 
ವರ್ಷಕ್ಕೇರಿಸಿ (ಜಗದಾ. ೯೭). ೩. ಸಮಾಧಾನ ಮಾಡು; ಸಂತೈಸು : 
ಕಾರ್ಪಣ್ಮ ದೀನತೆಯೊಳನಿಬರಂಡಲೆಯಲೈ ಏರ್ಪಡಿಸಿ ಚಿತ್ತಮಂ ತರಳಾಕ್ಷಿ 
ನಿಸಿನಸಸಿದ ನೀರ್ಪೂನಿನಲರಂತೆ (ಪರಶು. ೭-೨೬). [ಏರ್ಪಡ್ಕು- -ಇಸ್ಕು] 

'ಏರ್ಪಡು, (ಕ್ರಿ). ಕ್ರಮಗೊಳ್ಳು ; ವ್ಯವಸ್ಥಿತವಾಗು. 

(ಏರ್‌ (ಆ ನೀಲ್ಕಾ) + ಪಡ್ಡು] 


ಏರ್ವಡೆ 


ಏರ್ಪಡ್ಕು (ಕ್ರಿ). “ಗಾಯಗೊಳ್ಳು” (ಕಸ್ತೂಕೊೋ. ೧೩೬). 
[ಏರ್‌ (ಆ ಏಯ್ಯ್‌) * ಪಡ್ಗು] 

ವಿರ್ಪಸವಿಗ(ನಾ). ಕಾಳಗದಲ್ಲಿ ಆಸಕ್ತಿಯುಳ್ಳವನು;ಯುದ್ಧ ವ್ಯಸನಿ: 
ಮಾರ್ಪಿಡಿಯೆ ಮಾಣನೀ ಭಟನೇರ್ಪಸವಿಗ [ಪಾಠಾಂ. ಏರ್ಪಸದಿಗೆ]ನೀತ 
ನಿದಿರ್ಗೆ ಬರಲಾರ್ಪವರಾರ್‌ (ಕಾವ್ಯಾವ. ೩೦೦). [ಏಜ್ಯ್‌ ೬ ಪಸವಿಗ] 

ಏರ್ಪಾಟು "ಏರ್ಪಾಡು ನೋ. 

ಏರ್ಪಾಡು, ಏರ್ಪಾಟು (ನಾ). ವ್ಯವಸ್ಥೆ ಕ ಸಿದ್ಧತೆ ;...ಆಗ ಏನೇನು 
ಏರ್ಪಾಡು ಮಾಡಬೇಕು? ಏನು ಯೋಚನೆ ಮಾಡಿದ್ದೀರಿ? ಎಂದು 
ಕೇಳಿದನು (ಕಿಂಕಥೆ. ೨೧); ಏರ್ಸಾಡಂತೂ ಹೇಗೋ ಆಗೇ ಆಗುತ್ತದೆ 
(ಬಾಣಆ. ೭೪). ಏರ್ಪಾಟು : ಏಳೆಂಟು ದಿನಗಳ ಮುಂಚೆಯೇ ಆದರೆ 
ಏರ್ಪಾಟು ಮಾಡಿದ್ದಾಗಿದೆ (ಆಶ್ರಮ. ೮೫); ತಕ್ಕ ಶಿಕ್ಷಣವನ್ನು ಪಡೆಯುವ 
ಏರ್ಪಾಟು ನಡೆಯಿತು (ಕ್ರಿಯಾಶಿ. ೯೬). 

ಏರ್ಪಾಟಾಗು ಎ ಸಿದ್ಧವಾಗು : ಭೋಜನ. ಏಪಾಟಾಗಿತ್ತು 

(ಕಂಬಹು. ೧೨೭). [< ಏರ್ಪಡು] 

ಏರ್ಪೂ? (ಕ್ರಿ). (2) : “ಎರ್ಪೂತುದು - ತಡಂಬೊಯ್ದುದು ” (ಶಮದ. 
ಕಿ. ಪರಿ. ೨). ಇಲ್ಲಿ ಏನೋ ತಪ್ಪುಪಾಠವಿರಬಹುದು. 
ಕೆಟಲ್‌ ಅವರು "ಏರ್ಪೂನ್‌£ಣ್‌]? ಎಂದು ಬಿಡಿಸಿ ಪ್ರತಿಭಟಸು 
ಎಂದು ಅರ್ಥೈಸುತ್ತಾರೆ. "ಎರ್ಪೂತುದು ' ಎಂದಿದ್ದರೆ ಎಲಚಿ 
ಹೊಬಿಟ್ಟಿ ತು ಎಂದಾಗುತ್ತದೆ. [?] 


20| ಏರ್ನೆಯು (ಕ್ರಿ). ಗಾಯ ಪಡೆ, ಹೊಂದು: ಏರ್ಪೆತ್ತರೇರ್ಪೆತ್ತರಂ 


25 


30 


93 


4 


«3 


ಪದುಳಂ ಮಾಟ್ಟುದುಚಿತಂ (ಶಮದ. ೯೬ ಪ್ರಯೋ). [ಏಜ 4 ಪೆಲ್ಯು) 
| ಏರ್ಚೆಸನ "ಏರ್ವೆಸನ' ನೋ. 


| ಏರ್ಮಣೆ, ಏರುಮಣೆ (ನಾ). ಎತ್ತರವಾದ ಮಣೆ, ಪೀಕೆ: ಸಿಂಹಾ 


ಸನದ ಬಳಿಯ ಮನ್ನಣೆಯ ಮನ್ನೈೆಯರ. ಏರ್ಮಣೆಗಳಿರ್ದೆಡೆಗೆ ( ಶ್ರೀರಾಮಾ. 

೫೬೭-೪೧೫). ಏರುಮಣೆ : ತಾನು ಕುಳಿತಿ ದ್ದ ಏರುಮಣೆಯನ್ನು 

ಪಕ್ಕಕ್ಕೆ ಸರಿಸಿ “ಕುಳಿತುಕೊಳ್ಳಿ ...? ಎಂದಳು (ದೇವಹೆಂ. ೧೫೯). 
[ಏರ್‌ (ಆ ಏಲ್ಕು) + ಮಣೆ] 


ಏರ್ಮರ (ನಾ). ಬೆಳೆಯುತ್ತಿರುವ ಮರ (ಸ್ಕಾಂಡರ್‌). 


[ಏರ್‌ (೮ ನೀರ್‌) + ಮರ] 
ಏರ್ಮಳಲು (ನಾ). ಮರಳಿನ ಒಡ್ಡು (ಸ್ಕಾಂಡರ್‌) ; “ಉಸುಬಿನ 
ರಾಶಿ”(ಗಂಗಾಮ.೫೪). [ಐರ್‌ (ಆ. ಏಜನ್‌) + ಮಳಲು (4 ಮಳಲ್‌)] 
ಏರ್ಮಾಣ್‌ (ಕ್ರಿ). ಗಾಯ ವಾಸಿಯಾಗು; ಗಾಯ ಮಾಯ್ದು 
ಹೋಗು: ಕೆಸರ್ಮಸಗಿದುದು; ಏಮಾ ಣತ್ಲಿದು (ಶಮದ. ೧೮೩ 
ಪ್ರಯೋ). [ಬೀಸ್‌ + ಮಾಡ್‌] 
ಏರ್ಮೊಗ್ಗೆ (ನಾ). ಮೊಳೆಯುತ್ತಿರುವ ಮೊಗ್ಗು (ಸ್ಯಾಂಡರ್‌). 
[ಏರ್‌ (ಆ ಏಲ್‌) 4 ಮೊಗ್ಗೆ] 
ಏರ್ಮೊಳೆ (ನಾ). ಮೇಲೆ ಬರುತ್ತಿರುವ ಮೊಳಕೆ (ಸ್ಕಾಂಡರ್‌). 
` [ಐರ್‌ (ಆ ವೀಲ್‌) 4 ಮೊಳ್ಳೆ) 
ಏರ್ವಡೆ, ಏರುವಡೆ, ಏಜುವಡೆ (ಕ್ರಿ). ಗಾಯವನ್ನು ಹೊಂದು; 
ಗಾಯಗೊಳ್ಳು : ಬಡವೊಡಲಂತೆ ಜೋಲ್ಡು ಏರ್ವಡೆದ ಪಂಡೆಯಂತೆ 
ತಲ್ಲಣಿಸಿ (ಧರ್ಮಾಮೃ. ೧-೧೬೪) ; ಇಂತು ದೇವ ಕಾಮನ ಪರಿವಾರದಿಂದೇ 
ರ್ವಡೆದು... ಪುಲ್ಲೆ ಬಸವಳಿದು ಬಿರ್ದಂತೆ (ನಂಬಿರ. ೧೨೭-೧) ; ವಿಗಡ 
ರೇರ್ವಡೆದು ಸೈಗೆಡೆದರಿಳೆಯೊಳ್‌ (ಜೈ ಮಿಭಾ. ೨೩-೬). ಏರುವಡೆ: ತೇರ 
ಕುದುರೆಗಳ್‌ ಧರಣಿಗೊರಗಿದವೇರುವಡೆದಸುವಳಿದನಸುರನ ಸಾರಥಿಯು 
(ಅರ್ಚಾವಿ. ೪-೩೮). ಬಿಟುವಡೆ: ಏಜುವಡೆದನು ಶಲ್ಯ ರಕುತವ 
ಕಾಜಿದನು ದುಶ್ಶಾಸನನು (ಕುವ್ಕಾಭೀ. ೬-೧೯). [ನಿಲ್‌ + ಪಡೆ] 


ಏರ್ವರಿ ೧೧೬೧ ಏವ್ಮ 


ಏರ್ವರಿ (ನಾ). ಪಕ್ಕದ ಮೇಲ್ಭಾಗ; ಪಕ್ಕೆಯ ನೇಲುಭಾಗ: | ಏಳಕ್ಕೈ: ಸಾಯಿರ ಬಳ್ಳಿಯ ಏಳೆ[ಳ3ಕ್ಕಿಯ ತೋಣ್ವಮುಮಂಳೊಟ್ಟಿ ರ್‌ 
ನಿರಯ ನಿಕರದೊಳ್‌ ಕೂಟ ಶಾಲ್ಮಲೀ ವೃಕ್ಷ ವಕ್ವ್ರಕಂಟಕಾವಳಿಯೊಳಿ | | (ಎಕ. ೫1, ಚಿತ್ರದು. ೨೬-೧೬ ; 9461). ಯಾಲಕ್ಕಿ : ಕಡು ಬಿಳಿದು 
ದಿರುಂ ಬಜಿಯುಂ ತಶಿಡಿವಿಡೆ ಕಾಯ್ದ ಕರ್ಬೊನ್ನ ಹಳಿಗಳಿಂದೇವಕರಿ | | ಮಾಡಿದೆಳ್ಳಂ ಹುರಿದು ಹಸನಾದ ಗುಡಪಾಕದಲ್ಲಿ ಯಾಲಕ್ಕಿ ನವ 
ಯೆನಮರ್ಚುವುದುಂ ಉರಿಮಣಲ ಹಸರದೊಳ್‌ ಪೊರ ಳ್ಳು ವುದುಂ! 


ಕರ್ಪೂರವಿಡುತ ಲಡ್ಡುಗೆಗಳಂ ಕಟ್ಟ (ಸೂಪಶಾ. ೧-೫೬) ; ಯಾಲಕ್ಕಿಯ 

(ಶಾಂತೀಶ್ವ. ೯-೧೧೦ ವ). [ವಿಜ್‌ (೮. ಏಲ್ಕು) * ಬರಿ) 5| ಬೀಜಗಳನ್ನು ಹಾಕಬೇಕಾದರೆ ಆಂಗಡಿಗಳಲ್ಲಿರುವ ಕಾಯಿಗಳನ್ನು ತಂದು 
ಏರ್ವಲ (ನಾ). ಯುದ್ಧ ಮಾಡುವ ಶಕ್ತಿ, --ಸೈನ್ಯ: ಭೃತ್ಯಹಯ ಹಾಕಬಾರದು (ಕೃಷಿಪ್ರ. ೧೯೩). 

ದೋರ್ಬ್ಬಲಮುಳ್ಳಡಮೇರ್ವಲಂಗಳಿಲ್ಲಾಳ್ವೆಸಗೆಯ್ಯದೇಕೆ ಬಲಿವರ್‌ (ದೇ. ॥ ತಮಿ. ಏಲಂ, ಏಲಕ್ಕಾಯ್‌ ; ಮಲ. ಏಲಂ; ತುಳು. 

(ಎಳ. vil, ಶಿಕಾರಿ. ೧೩೬-೨೬; 1098). ತೊಡ. ಏಲಕ್ಕಿ ; ತೆಲು. ಏಲ, ಏಲಕಿ. ! ಗುಜ. ಏಲಚೀ ; ಬಂಗಾಳಿ. 

[ನೀ + ಬಲ] ಇಲಾಯಚ ; ಹಿಂ. ಇಲಾಯಚೀ; ಮರಾ. ಏಲಚೀ, ಏಲಾಚೀ. 


ಏರ್ವಾಯ (ನಾ). (?): ಧನಂಜಯಂ ತದ್ವೇಣುಪುಂಜಂ ತನಗೆ ದುರಾ|10| 1 ಸಂ. ಏಲ್ಲಾ, ಏಲೀಕಾ] 
ರೋಹಣಮಪ್ಪುದಟನೇರ್ವಾಯಮಸಪ್ಪಿಸುವಿಂದಿಸುವುದುಂ (ನ ಮಿಪು. | | ಏಲಳ್ಕಿಬಾಳೆ (ನಾ). ಬಾಳೆಯಲ್ಲಿ ಒಂದು ನಿಧ: ಬಾಳೆಗಳಲ್ಲಿ ಅನೇಕ 


೧೦-೫೧ ವ). ಓ ಇಲ್ಲಿ “ದುರಾರೋಹೆಣಮಪ್ಪುದಟಾನಿರ್ವಾಯ” ಜಾತಿಗಳಿವೆ - ರಸಬಾಳೆ, ಚಂದ್ರಬಾಳೆ, ರಾಜಬಾಳೆ, ಪುಟ್ಟುಬಾಳೆ, ಏಲಕ್ಕಿ 
ಎಂದು ಇರಬಹುದು. ಇರ್ವಾಯ - ಎರಡು ಬಾಯ, - ಅಲಗಿನ. ಬಾಳೆ (ವ್ಯವಮ, ೫೭). [ಏಲಕ್ಕಿ + ಬಾಳೆ (ಆ. ಬಾಟಕಿ)] 
| [ನ್‌ ? * ಪಾಯ] ಏಲಪಿತ (ನಾ). ಏನು ಮಾತು: ಏಲಕ್ಕಿ ಕಟ್ಟುಮೊಸರೊಳ್‌ ಸಾಲದೆ 
ಏಿರ್ಮೆಸೆ (ನಾ). ಯುದ್ಧ ಕಾರ್ಯ ; ಯುದ್ಧ ಮಾಡುವ ಪ್ರಯತ್ನ : |15|  ಕಟಲಾಗಿ ಕುಡಿಸಲಣಿಲೆಯ ನಿಷಮಂ ಸೋ ಲಿಸುಗುಂ ಕಣಕಾಂಜಿತ 
ಪೂರ್ವಾಪರ ಜಳನಿಧಿಗಳಗುರ್ವಿಸುವಿನಮೊಂದನೊಂದು ತಾಗುವವೊಲ ಮೇಲ [ಪಾ ಕಾಂ. ಮೇಲಾ] ಪಿತಮದರ್ಕೆ ಬೇಜಕಿ ಮರ್ದುಗಳೊಳನೇ 
ಗುರ್ಪುರ್ವಿರೆ ಪರ್ವಿ ಚತುರ್ವಲಮೇರ್ವೆಸದಿಂದೆಂದು ಬಂದು ತಾಗಿತ್ತಾ | (ಖಮದ. ೨-೯೫). [ನ್ಯ (ಆ ಏನ್‌) * ಲಪಿತ) 
ಗಳ್‌ (ಪ ೦ಪಭಾ. ೧೦-೬೬); ದೆಸೆದೆಸೆಗೆಸೆವುದುಮದನಾಲಿಸಿ ಚಕ್ರಿಗೆ, | ಏಲಾಗೀತೆ (ನಾ). ಏಳೆ ಜಾತಿಯ ಒಂದು ಗೀತೆ: ಏಲಾಗೀತೆ 
ಸುರೆನೊ ದನುಜನೋ ಮೇಣ್‌ ಪೇಟ್‌” ಮಾನಸನೊ ರಥಾಂಗಾಯುಧ : (ಗಂಗಾತ. ೧೦೬-೧). [ಸಂ. (ಏಲಾ + ಗೀತೆ)] 
ದೇರ್ವೆಸಕ್ಕೆ ಪಕ್ಕಾದನೆನುತುಮಾಲುಂ ಬಲಮಂಂ (ಶಾಂತಿಪು. ೩-೯೬). |20| ಏಲಾಡು (ಕ್ರಿ). “ತೂಗಾಡು ” (ಜಾನಕೋ. ೨೭). 
[ಏಜ್‌ + ಬೆಸ] [ಏಲು + ಆಡು. / ತೆಲು. ವ್ರೇಲಾಡು] 
ಏರ್ವೆಸನ, ಏರ್ಜೆಸನ (ನಾ).-ಏರ್ವೆಸ : ಕೊಳಲ್ಯಾ ಗದೆಂಬೆಸಕಂ ಚಿತ್ತ ಏಲಾಪದೆ (ನಾ). - ಏಲಾಗೀತೆ: ಏಲಾಪದ, ಲೀಲಾಪದ, ಆಲಾಪದ 
ದೊಳುಳ್ಳೊಡೀಗಳಿವರೆಮ್ಮಾಚಾರ್ಯರೆಂದೋವದೇರ್ವೆಸನಂ ಮಾಣದೆ ಸರಣಿ (ಗಂಗಾತ. ೧೦೬-೪). [ಸಂ. (ಏಲಾ + ಪದ್ಮ) 


ಕೈದುಗೊಳ್‌' (ಸಂಪಭಾ. ೧-೭೮) ; ಅರ್ಕಕೀರ್ತಿಯನೇರ್ವೆಸನಂ ಬೇಡಿ| | ಐಲು (ಕ್ರಿ). ತೂಗಾಡು ; ನೇತಾಡು (8). 
ತಾಗುವಷ್ಟ ಚಂದ್ರರೆಂಬಂಬರಚರರಿಸುವಂಬುಗಳ್‌ ನಿಜಶರಂಗಳಂ ಖಂಡಿಸೆ | 25 [ಆ ಎಲ್‌. / ತೆಲು, ಪ್ರೇಲು] 
(ಚಾವುಂಪು. ೮೦-೮)- ಸೂಚಿಸಿದನೇರ್ವೆಸನಂ ಶಿಶುಬಾಲಕೇಳಿಯೊಳ್‌ ಏಲೆ (ನಾ). ಏಲಕ್ಕಿ : ಘನಮೇಲೆ ಲವಂಗಂ ಚಂದನಂ ಜಟಾಮಾಂಸಿ 
(ಪುಸ್ಪಪು. ೪-೫೩). ಏರ್ಬೆಸನ : ನಿಜಾಧಿಪಂ ಬೆಸಸಿದೇರ್ಜ್ಬೆಸನಂ ಕುಸಿ ಬಾಳಮಿಭಕೇಸರಮೆಂಬನಿತತ್‌ ಕಷಾಯತೋಯಂ ವಿನೂತ ಗಂಧೋ 
ದಿರ್ಮೆ ಕೇಳ್ದು ಬಾಟ್ವಿಲಿಪನನವ್ಯವಸ್ಥಿ ತನನೊರ್ಬ್ಬೆಸಕಳ್ಳುವ ಕ ದಕಂ ಸಮಸ್ತದೊಳಕ್ಕುಂ (ಲೋಕೋಪ, ೭-೫) ; ಕಮ್ಮನೆ ಕೆನೆಗೊಂಡ 
| 
| 


( 


ಗಳ್ಳರಂ ಪಲಟಿಯೆ (ಎಕ. 11, ೧೩೪-೨೯ ; 982). ಗೆಡ್ಡೆ ಮೊಸರಂ ಸುರಿದೇಲೆಯ ಚೂರ್ಣ ವಿಕ್ಕಿ ಪೊಯ್ದೊಗುಮಿಗೆ ಬೇಳೆ 
30| ಗೆಯ್ದ ಮೆಚಿಸಂ ತಳಿದು (ಲೀಲಾವ. ೫-೭೦). [ಸಂ. ಎಲಾ] 
ಏಲ್ಲಸಿತ (ನಾ). ಮಂದಪ್ರಕಾಶ; ತೆಳುಗಾಂತಿ: ಸುಗಂಧ ಮಹೀಂದ್ರನೆ 


ಲ [ನಜರ್‌ + ಚೆಸನ] 
ಜಿಲ "ಏರ್ಲ? ನೋ. 


ಏಲಂ, ಎಲ (ನಾ). ಹರಾಜು; ಲಿಲಾವು : ಸಾಲಗಾರರು ಆಸ್ತಿಯನ್ನು ಗಾಢವೆಂದು ಏಲ್ಲಸಿತವೆಂದು ಪೇಶಲವೆಂದು ಪಿತ್ತ ಕವೆಂದು ಮುಗ್ಧ 
ಏಲ್ಲಂ ಮಾಡಿದರು (ಭ್ರಮಾನ. ೧೫೮) ; *. . . ನಿನ್ನ ಕೋಣ ಭತ್ತದ ಬೀಜ ವೆಂದು ಪೃಥುಕವೆಂದು ಆರು ಬಗೆಯಾಗಿಯಿರುವದು ಅದೆಂತೆಂದರೆ 
ಮೊದಲಾದ ಸೊತ್ತುಗಳನ್ನು "ಏಲಂ' ಮಾಡಿಸಿ, ನಮಗೆ ಆದ ನಷ್ಟದ ಹಾನಿ ಗಾಢವೆಂಬುವದು ದೊರ್ವಾದಳದೆ ವರ್ಣವಾಗಿಯಿರುವದು ಏಲ್ಲಸಿತ 


ಯನ್ನು ತುಂಬಿ ಬರುವಂತೆ ಮಾಡದೆ ಬಿಡುವುದಿಲ್ಲ...” (ಪರಾವ. ೯೫) ; |35 ವೆಂಬುವದು ಮಿಂಚುಹುಳುವಿನ ಕಾಂತಿಯಿಂದಿರುವದು ನಿಚ್ಚಳವಾಗಿ 
ಎದುರಿಗೆ ಶೀನಪ್ಪ ಸೇರೆಗಾರರನ್ನು ನಿಲ್ಲಿಸಿಕೊಂಡು ಗುತ್ತೆ ಏಲಂ ಅವನೇ ಯಿರುವದು (ಸೌಗಂಧಿ. ೩೬೭-೧೩). (2) 
ಪಡೆದನು (ಹಹಸ. ೨೭). ಓಲ: ವಾಸುದೇವಯ್ಯ ವ್ಯಾಜ್ಯ ಹೂಡುವರು. | | ಏವೈ (ನಾ). ೧. ತಿರಸ್ಕಾರ; ಅನಾದರ; ಉಪೇಕ್ಷೆ; ಜುಗುಪ್ಸೆ: ತನ 


ಕೊನೆಗೆ ಆಸ್ತಿ ಏಲವಾಗುವುದು (ತ್ಯಾಗಮ. ೭೪). ಗೆರಡಜಕಿಯದೊಲ್ಲ ನಲ್ಗಳನೇತಜಕೊಳಪ್ಪೊಡಮೇವಮಂ ಮಾಡದೆ 
(ದೇ. ॥ ತಮಿ. ಮಲ. ತುಳು. ಏಲವೂ; ತೆಲು. ಏಲಮ್ಮು ಬೇಟಮಂ ಸಲಿಸುವುದರ್ಕೆ ಸಂತಸಂಬಟ್ಟು (ಪಂಪಭಾ. ೪-೯೨ ವ); ಏತ 
ಯಾಲಮು, ವೇಲಮು. ! ಹಂ. ನೀಲಾಮ್‌ ; ಮರಾ. ಲೇಲಾಮ್‌, |೪ ರ್ಕೀಕೆ ಮದೀಯ ವಾಸಗೃಹಮಂ ತಾಂ ಪೊಕ್ಕಳೆಂದೇವದಿಂದಾ ತಾಮ್ರಾಕ್ಷಿ 
ಲಿಲಾಮ್‌, ಲಿಲಾವ್‌ ; ಪೋರ್ಚು. ಲೇಇಲಾವ್‌] ಯನೀಕ್ಷಿಸುತ್ತುಮಿರೆ (ಕಾವ್ಯಾವ. ೮೧೦). ೨. ವ್ಯಥೆ; ದುಃಖ: ಆನಾಳ್ವ 
ಏಲಕ್ಕಿ, ಎಳಕ್ಕಿ, ಯಾಲಕ್ಕಿ (ನಾ). ಸುವಾಸನೆಯ ಸಣ್ಣ ಕಾಳುಗಳ . ನಾಳ್ಗಳಿವರೆನಗೇನಾಯ್ತೆಂದಜ್‌ದುಮಣ ಯದುಆದಾಂ ನುಡಿದೊಂದೇ 
ನ್ನುಳ್ಳ ಒಂದು ಜಾತಿಯ ಕಾಯಿ : “ಏಲೆ ಕೋಳಾಂಗಿಯೆನಲೇ ಲಕ್ಕಿ ನಾನುಮೇವಮುಳ್ಳೊ ಡಮಾ ನುಡಿಯಂ ಮಜಕಿಯಿಮೆಲ್ಲಮಿಂ ನಿಶ್ಶಲ್ಯಂ 
ಯಕ್ಕುಂ?(ಮಂಗರಾ.೪೨-೩೯); ಹಸನಾಗಿಯುದುರುದುರುವಂತಟ್ಟ ಕೂಳ (ವಡ್ಡಾರಾ. ೧೩೩-೧೦) ; ನಿಜನೇತ್ರಾಧ್ವದೊಳಾಗಳಾಗಳದಟಂ ಶ್ರೀಮಾಲಿ 


ನಾಜಕಿಸಿ ಹಲವು ಭಾಗೆ ಯಂ ಮಾಡಿ ತನಿವಾಲ ಕೆನೆಮೊಸರ ಕೆನೆಯುಪ್ಪುಳ್ಳಿ 45 ಸತ್ತೇವಮುಂ ನಿಜವಂಶ ಪ್ರಭುವಪ್ಪ ಮಾಲಿಯನಿವಂ ಮುಂಕೊಂದನೆಂಬೇ 
ಹಸಿಯಲ್ಞಯೋ[ಪಾಠಾಂ ಯಾಶಲಕ್ಕಿಯಿಳ್ಳುವುದು (ಸೂ ಪ ಶಾ. ೩-೧೫). ವಮುಂ ನಿಜ ಕೋಪಾಗ್ನಿಗೆ ಕೊರ್ವನೀಯೆ (ಪ 9 ರಾಮಾ. ೧೦-೨೦೯). 


ಏವೃ ೧೧೬೨ 


&. ಮತ್ಸರ; ವೈರ; ಕೋಪ: ಪಾರ್ಥನೊಳಗೇವಮೆಂಬ ಬಗೆಯು 
ಳ್ಳೊಡೆ ನಿನ್ನೆಯ ಪುತ್ರಂ (ಪಂಪಭಾ. ೫-೧೦೨); ಏವದೊಳ್‌ ಪುದಿದ 
ತಮ್ಮನ ಚಿತ್ತದೊಳಾಯ್ತು ಸಂತಸಂ (ಶಾಂತಿಪು. ೪-೪); ಲೋಕತ್ರಯಿ 
ಜಿಸ್ಲುವನೆನ್ನಂ ಭೂಪನಂದಂ [ತೃಣ] ನೆನೆ ಲಘುವಂ ಮಾಡಿತೆಂದೇವದಿಂ 
ಕಂತುವೆ ತಾಂ ಪದ್ಮೋದ್ಭವತ್ವಂಬಡೆದು (ಪುಷ್ಪಪು. ೩-೨೩). ೪. ನಾಚಿಕೆ; 
ಅಪಮಾನ: ಚಿಂತಿಸುವ ಚಿಂತೆಯೊಳತಿಬಳ ನೃಪಾಸ್ಥಾಯಿಕೆಯೊಳ್‌ 
ಪುಲ್ಲಿಂ ನೊಚ್ಚಿ ದರಾದೆವೆಂಬೇವದೊಳಂ ತ ಮ್ಮನು ಆಕಿ ಸೆಆಕಿಗೆಯ್ದು 
(ಸುಕುಮಾ. ೨-೩೨ ವ); ಈಕೆಯ ಪೊಕ್ಕುಲ ಚೆಲ್ವೀ ಲೋಕದೊಳತಿ ಸೇವ್ಯ 
ಮಿದಣ ಪೊರೆಯೊಳ್‌ ನಾವಿನ್ಸೇಕಿರ್ಪಮೆಂದು ನೆಟ್‌ ನೀರಾಕರಮಂ ಪೊಕ್ಕು 
ವೇವದಿಂ ಶಂಖಂಗಳ್‌ (ಧರ್ಮಾಮೃ. ೩-೧೪೭). ೫. ದೋಷ: ಕಾವ 
ರಕ್ಕಸನಂ ಪ್ರಜೆಯಂ ಪರಿವಾರಮಂ ಏವ (ಪಾಕಾಂ. ನು]ನುಂ ಬಗೆಯ 
ದಂತಿಕೆ ಪೇಟ್ಮ' (ಕವಿರಾ. ೧-೧೩೨). "ಹೇವ? ಪರಾ. ಐ ಇಲ್ಲಿ "ಏವ? 
ಎನ್ನು ವುದನ್ನು ಸಂಸ್ಕೃತವೆಂದು ಭಾವಿಸಿ ಕ್ರಮ ರೂಢಿ” ಎಂದೂ 
ಅರ್ಥಮಾಡಬಹುದು. 
`[ದೇ. | ತಮಿ. ಏವ = ಕುಂದು, ತಪ್ಪು; ತೆಲು. ಏವ) 

ಏವ, (ನಾ). ಪಠ್ಯತಿ; ರೂಢಿ ; ಮಾರ್ಗ. [ಸಂ.] 

ಏವಂ "ಏವು' ಪ 

ಏನಂಗೊಳ್‌ (8) ಕೋಪಗೊಳ್ಳು; ಸಿಟ್ಟಾಗು : ನೀಮುಂ ಮನ 
ದೊಳೇವಂಗೊಳ್ಳದೆ ಸಹಾ. ಸಸ್ಯ (ವಡ್ಡಾರಾ. ೯೧-೨೦); 
ನಿನ್ನೊಳೇಂ 'ಸಯ್ದೆ ವನಲ್ಲನೆ ಧರ್ಮತನೂಜಂ ಪೇಟ್ಲುದನಿನ್ನೆಮಗಿಂಬು 
ಕೆಯ್‌ ಸ(ಯ್ದನೆ ಆ]ಗುಟಿದಾರೊಳಮೇವಂಗೊಳ್ಳದಿರಿಂ ಫಣಿಕೇತನಾ 
(ಪಂಪಭಾ. ೧೩-೮೬). [ಏನ್ಮ + ಕೊಳ್‌) 

ನಿವಂಚ (ಅ). ಒಟ್ಟಿನಲ್ಲಿ; ಅಂತೂ: ತೈಲಪನು ಆಳುತ್ತಿದ್ದ ತರ್ದ 
ವಾಡಿ ಅಲ್ಲಿಂದ ತಕ್ಕಷ್ಟುದೂರ ಉತ್ತರದಲ್ಲಿ ದೆ; ಏನಂಚ ಇವಲ್ಲಿ 
ಯಾವೊಂದೂ ಅತನು ಹು ಟ್ಟ ದ ಮುಧೋಳವನ್ನು ಒಳಕೊಂಡಿರಲಿಲ್ಲ 
(ಮೂರುಉ. ೩೭); ವಿವಂಚ ಏಕೇಶ್ವರವಾದಿಗಳು ಕೆಲವರು, ಪ್ರವಾಹೇಶ್ವರ 
ವಾದಿಗಳು ಕೆಲವರು (ಹಿಂದಸಾ. ೪೯); ಏನೇನು ಮಾತನಾಡಿದರೂ 
ಏವಂಚ ಅವನ ಸಿಟ್ಟು ಇಳಿಯಲಿಲ್ಲ (ರೂಢಿ). [[ಸಂ. (ಏವಂ + ಚ)] 

ಏವಂಬಡೆ (ಕ್ರಿ). ಮತ್ಸರೆಗೊಳ್ಳು : ಧರಣೀನಾರಿಗೆ ಪಾಂಡುವಿಂ ಬಟಿಯ 
ಮಿಲ್ಲಾರುಂ ಪೆಜರ್‌ ಗಂಡರಂತಿರಲೇವಂಬಡೆದಿರ್ದೊಡಲ್ಹು ಕಿಡುಗುಂ 
ಸಪ್ತಾಂಗಂ (ಪಂಪಭಾ. ೪-೮). [ಏವ + ಪಡೈ) 

ಏವಣ್ಣಿಸು (ಕ್ರಿ). ಏನೆಂದು ವರ್ಣಿಸು; ಯಾವರೀತಿ ಹೇಳು: ಜಿತ 

ದ್ಯುತ್ಛ್ರಭೆಯಂ ಸ್ವಯಂಪ್ರಭೆಯನಿನ್ನೇವಣ್ಣಿಪೆಂ ಬಣ್ಮಿಪೆಂ (ಆದಿಪು. 

೨-೭೬) ; ಕೃತಿಯಂ ವಿರಚಿಸಿದನಲಂಕೃತಿಯಂ ಕವಿರತ್ನನೆಂದೊಡೇವಣ್ಣಿ 
ಪ್ರದೋ (ಗದಾಯು. ೧-೩೨) ; ನಿಖಿಲದೇಶಂಗಳ ಸ್ವರೊಪವನೇವಣ್ಣಿಸು 
ವೆನು (ಮೋಹತ. ೨-೧೩) ; ಏವಣ್ಣಿಪೆನುಣ್ಣುದು ಕಲ್ಪಾವನಿಜ (ಶಬ್ದಾನು. 
೫೪೨ ವ್ಯಾಖ್ಯಾ). [ವ್ಯ (ಆ ಏನ್‌) * ಬಣ್ಣಿಸು] 

ಏವನ್‌, "ನವು? ಪರಾ. 

ಏನನ್‌. "ಏವುದು' ಪರಾ. 

ಏನಯಿಸು, ಏವಯ್ಸು, ಏವಿಸು, ಏವೈಸು (ಕ್ರಿ). ೧. ಅಸಮಾಧಾನ 
ಪಡು; ಕೋಪಗೊಳ್ಳು : ಪತ್ತೆಂಟು ಸಲಗೆಯಂ ಮೆಟ್ಟಡಿಸಲೆಂದು 
ಸೋಲ್ತು ಸೋಲದೊಳೇವಯಿಸಿಯಿನ್ನೊಡ್ಡಂ ಕೊಳ್ಳಿಮೆಂದು (ಪಂಪಭಾ. 
೬-೭೧ ನ). ೨. ಅಸಹ್ಯಪಡು; ಹೇಸು: ಆ .ಮಹಾನುಭಾವನಾ 
ಜವಂಜವ ವಿಭಾವಕ್ಕೇ ನಯಿಸಿ ವಜ್ರಜಂಘನೊಳಾತ್ಮೀಯ ಧರಾಭಾರಮಂ 
ನೀಜಿಸಿ (ಆಡಿ ಪು, ೪-೬೭) ; ಕಂಡೇವಯಿಸಿ ವರುಣನೆಂಬ ನೈಮಿತ್ತಿಕನಂ 
ಕರೆದು ಚೆಸಗೊಳ್ಳುದುಂ . . . ತನ್ನೊಳಿಂತೆಂದಂ (ಅರ್ಧನೇ. ೭-೬೬ ವ); 


ಕಾ 
ಐ 


20 


25 


30 


35 


40 


ಏನಿರಿದು 


ಆವರಿಸುವ ಘನದುರಿತಕ್ಕೇವಯಿಸದೆ ದುರ್ಯಶಕ್ಕೆ ಸೆಡೆಯದೆ ಪಿಡಿದಂ 
(ಶಾಂತೀಶ್ವ. ೫-೧೬೪). ೩. “ವ್ಯಥೆಪಡು » pe ಕೋಶ): 
ಜನಪದದ ಪಟಾಗೇವಯಿಸಿ ನೀವಾ ಪರಮೇಶ್ವರಿಯ ಗರ್ಭದೊಳಿರ್ದಂದು 
ತೊಆಕಿದು [ಪಂರಾಮಾ. ೧೬-೭ ವ). ಏವಯ್ಸು : `0. ತನ್ನಿನಿಯನಂ 
ತಡೆದುಬಂದುದರ್ಕೇನಯ್ಸಿ, (ಪುಷ್ಪ ಪು. ೪-೧೪ ಎ). ಏಿವಿಸು: 
೪. “ಹೇವಮಾಡು, ದ್ವ (ಷಮಾಡು” (ಕಸ್ತೂಕೋ. ೧೩೬). 
ಏವೈಸು: ೧. ಚಿತ್ರ ಸೇನಂ ಕೃತವರ್ಮನ ಕೈಯೊಳತೀತನಾದುದರ್ಕೆೇ 
೫ (ಪಂಪಭಾ. ೧೨-೬೧ ಚ ಕಂಜನಾಭನ ಸಮಂಜಿಸಿಕೆಯೊಳೆನ್ನಂ 
ತೆಗಲ್ಲು ನುಡಿದುದರ್ಕೇವೈಸಿ (ಗ ದಾಯು. ೬-೪೮ ವ). ೨. ಮುಟ್ಟಿ ದ 
_ಹೀಯನಪ್ಪ ದನಿಯುಂ ಮೇಲ್ವಾಯ್ಡು ಮೇವ್ದಸಿಯುಂ ಸಿರಿದುಂ ಬಳದು 
ಬೇಟಿದೊಂದು ಸುಸಿಲುಂ ನೋಯಿಕ್ಕುಮಾಜಕಕ್ಳು ಮಗ್ಗ ಲಿಕ್ಕುಂ ಕಬ್ಬದ 
ಗೇಯದೊಂದು ಸುಸಿಲೊಂದಿಂಪೆಂಬುದೇಗೆಯ್ಯದೋ (ಆದಿಪು. ೧೨-೨೪); 
ಕೆಲದೊಳಿರ್ದೆ ಕಿಸುಗುಳಮಂ ಕಂಡೇವೈಸುವ ಜೀವಂ ಪರಿಭಾವಿಸನೇ 
ಕೊಡಲನಕಟಶುದ್ಧದ ಮಡಲಂ (ಧರ್ಮನಾ. ೫-೯೮). "ಹೇವಯಿಸು' 
ಪರಾ. [ಏವ + -ಇಸ್ಕು] 

ಏವರ್‌ (ಕ್ರಿ). ಏನುಬರು; ಏನುದೊರಕು : ಎಸಿಬರರಸುಗಳುಮೆಣಗಿ 
ದೊಡೆನಗೇವಂದಪುದೊ ಬಾಹುಬಲಿ ಪೊಜಗೆನೆ (ಆದಿಪು. ೧೪-೨೮); 
ನಿನ್ನ[೦] ಪರಿಭವಕ್ಕೆ ತಂದು ನಿನ್ನ ಯಶಮಂ ಕಿಡಿಸಿದೆವಿಂ ಕೊಂದೊಡೇ 
ವಂದಪುದು (ಪಂಪಭಾ- ೭-೩೨). [ಏ್ಯ (ಆ ಏನ್‌) * ಬರ್ಕ್‌) 

ಏವರ್‌, "ಏವು' ಪರಾ.. 

ಏನರ್ಕ್‌ "ಏವುದು? ಪರಾ. 

ಏವರಂ (ಅ). ಎಲ್ಲಿಯವರೆಗೆ, “ತನಕ: ಈ ಬ್ಹಯಕೆ ಏವರೆಂ ನೆರೆಯ 
ದಾವರಂ ನನಗಳಟಾ ಬಾರದು ನಿದ್ದೆ (ಹೆಬ್ಬೆಕ್ನ ೬1); ಶ್ರೀ ಕರ್ಣಾಟಕ 
ಮೇವರಂ, ನೆನವು ನಿನ್ನಾಚಾರ್ಯ ಮುನ್ನಾವರಂ (ಸ ೫೩-೧೪). 

[ಖ್ಯ (4 ಎದು) + -ವರಂ] 

ಏವಳ್‌ "ಏವು' ಪರಾ. 

ಏಷಖರಿ (ಕ್ರಿ). ಕುಂದನ್ನು ತಿಳಿ; ದೋಷವನ್ನು ಅರಿ: ಜಾತಿಸ್ಮರತೆ 
ತನುವನು ತೊಟ್ಟವೊಲೇವಣಕಿಯದಜರಿವಿನ ಘಟ್ಟಯಂತಿರೆ ಜನಿಸಿದನು 
ಶುಭಚರಿತನಾ ಭರತ (ನಿಭಾಗ. ೫-೬-೨). [ಏವ, + ಅಣಕ) 

ಏವಾಳ್ತೆ "ಏವಾಟ್ಟ್‌' ನೋ. 

ಏವಾಲಕ್ತಿ, ಏಬಾರ್ತೆ, ಏವಾಳ್ಕೆ (ನಾ; ಏನು ಬಾಳು; ಏನು 
ಪ್ರಯೋಜನ: ಕಡು ಗುಮೆ ರಾಜ್ಯಂ ರಾಜ್ಯ ದ ತೊಡರ್ಪದೇವಾಲಕ್ಕಿ 
ಬಾಟಕ್ಷಿ (ಪಂಸಭಾ. ೧-೮೨). ಏಬಾರ್ಶೆ : ಬಸನ ಪಾರ್ವುವು ಮಂತ್ರ 
ದೇವತೆಗಳಾದೇಬಾರ್ತೆ [ಪಾಠಾಂ. ಕೆ] ಗಂ ಬೇಗಮಾಗಸದೊಳ್‌ ಎಡೆ 
ಗಳೆಯ್ದೆ ಬರ್ಪುವು (ಆದಿಪು. ರ್ಣ) ; ನುಡಿಯಜಿಂತುಮೇಬಾರ್ತೆಯೆಂದು 
ಮೇಣ್ಬಿಡುಗುಮೊ ಪೇಲಕನುತೆ ಬಗೆಯುತಿರ್ದೆಂ (ಕಾದ ೦ಉ. ೭೫೩). 
ಏವಾಳ್ತೆ : ನಿಂದಂಗಪ್ರಭೆ ಮಗುಳ್ಟು ತೆಜಕಿವಿಡಿದಂತಾಗೆ ನಿಜಕಟಾಕ್ಷ 
ಮಿರ್ದಂತೆ ಮುಗುಳ್ಳಣೆಗಳೇವಾಳ್ತೆಯೆಂದು ಕಾವನ ಕರತಳದಿನವಂ 
ಕವರ್ತೆಗೊಂಡು (ರಾಜಶೇ. ೫೫೯ ವ). ([ಏ್ಯ (ಆ ಏನ್‌) * ಬಾಲ್ಕಿ] 


"ಏವಿರಿದು (ನಾ). ಏನು ದೊಡ್ಡದು; ಏನು ಮಹತ್ವದ್ದು: ಇಟ 


ಯದೆ ಕೆಮ್ಮನುಂತೆ ಭುವನಂಗಳಸುಂಗೊಳೆ ತಕ್ಕುದೆಂದೊಡೇಮಜುಕ 
ಮನೆಂಬುದೆ ವಿರಿದೆ ನ ಭುಜಾಸಿಗೆ ತೇದು ಪೊಸಲುಂ ನೆಜಕಿಯದು 
(ಕಾವ್ಯಸಾ. ೪೧೧ ಶೂದ್ರಕ) ; ಅಂತವರಿರ್ಪೆಡೆಯುಂ ಪಿರಾಟನಿರ್ಪಜಕಿಕೆಯ 
ಪಟ್ಟ ಣಂ ನಮಗಿದೇವಿರಿದಪ್ಲುದು (ಪಂಪಜಾ. ಅರ); ಗ ನಿನ್ನ ಯ ತನುಜ 
ನನಿಕ್ಕಿದುದೆನ್ನ ಪರಾಕ್ರ ಮದಳುರ್ಕೆ ಗೇವಿರಿದೀಗಳ್‌ ನಿನ್ನು ಮನಿಕ್ಕಿ ದಪೆಂ 
(ನೀಮಿಪು. ೧೨-೭೭). [ನ್ಯ (ಆ. ನಿನ್‌) + ಹಿರಿದು] 


ಏನಿಸು ೧೧೬೩ 


ಏನಿಸು "ಏವಯಿಸು? ನೋ. 

*ಏವು (ಕ್ರಿ). ಆಖ್ಯಾತರೂಪಗಳು. ಏವೆಂ, ಏನೆನ್‌, ಏನೆನು, ಏನೆವು, 
ಏವಂ, ಏವನ್‌,, ಏವಳ್‌, ಏವರ್‌, ಏವುದು, ಏವುವು. ವಿನುಮಾಡು: 
ಏವೆಂ: ಕೂಡೆ ಕಣ್ಣಾಲಿಗಳ್‌ ಸುಡುವಂತಾದಫುದೇನೆಂ (ಕಾದಂಪೂ. 


ಏಷಣೆ 


ಏವೇಳು : ೦ಪುಸಾರಥಿಯ ಮೈಯಲಿ ಘಾಯ ತುರೆಗವೃಥೆಯನೇವೇಳು 
ವೆನು ಟಿಕ್ಕೆಯವೈದೆ ಬಾಣಮಯ (ಕುವ್ಯಾಕ. ೩-೨೩) ; ಏನೇಳುವೆನೆನ್ನ 
ಮನದಾನಂದವ (ಹದಿಬ. ೧-೪೩). [ಬವ್ಯ (ಆ ಏನ್‌) * ಪೇಟ್‌] 


ಏವೈಸು "ಏನಯಿಸು' ನೋ. 


೮೫೩) ; ಭಾವೋದ್ಭವಂ . . . ಸುಡುತಿರ್ದಪನೇವೆಂ ಚಿಂತಿಸದೆ ಪೇಲ್‌ | 5 | ಏವೊಗಂಲ್‌್‌ (ಕ್ರಿ). ಏನೆಂದು ಹೊಗಳು: ಇಂ ಸುಖಮನೇವೊಗಲ್ಹ 


ಸರಾರ್ಥಚರಿತ್ರಾ (ದಶಕು. ೬-೧೨೧). ಏವೆನ್‌ : ತನಯ ವಿಮೋಹಮೆಂಬ 
ನಿಗಳಂ ತೊಡರ್ದಿರ್ದಪುದೇವೆನೆಂದು ಕಾಮಿನಿ ನಿಜಜೀವಿತೇಶ್ವರನಗಲೈ 
ಯೊಳಂ ತನುಜನ್ಮಮೋಹ ಬಂಧನದೊಳೆ ಸಿಲ್ಫಿ (ಸುಕುಮಾ. ೧೦-೩೨). 
ಇನ್ನೇವೆನಿನ್ನೇವೆನಯ್ಯೋ ಮಹಾದೇವ (ಕಿರುರ. ದೇ. ೨೧-೧). ಏವೆನು : 


ಫ್ಲುದೊ ಭೋಗಭೂಮಿಯಾ (ಆದಿಫು. ೫-೩೦); ಏಪೊಗಟಕ್ಕಿ ನೆನ್ಸಜಕಿಯೆಂ 

ಚಲದುತ್ತರಂಗನಂ (ಎಕ. 11, ೫೯-೮೬; 974); ಸೇನಾಂಗದೊಳ್‌ ಗಣ 

ನಾತೀತಮಿದೆಂದೊಡೇವೊಗಟ್ಟುದೋ ಬಿಲ್ಬಲ್ಮೆಯಂ (ಗದಾಯು, ೩-೩) 
[ನ್ಯ (ಆ ಏನ್‌) * ಪೊಗಲ್‌] 


ಹೊಜಗೆ ಹೂಸಿ ಏನೆನಯ್ಯಾ ಒಳಗೆ ಶುದ್ಧವಾಗದನ್ನಕ್ಕ (ಬಸವ. ೪೭೫). |10| ಏವೊತ್ತು "ಏವೊಟ್ರುಂ' ನೋ. 


ಏವೆವ್ರು : ಸಕಳಜ್ಞಾನ ಸುಖೈಕಮೂರ್ತಿ ಜಿನ ನಿನ್ನಂ ಕೀರ್ತಿಸಲ್‌ ನಾಕ 
ನಾಯಕರುಂ ಶಕ್ತಿ ವಿಮುಕ್ತರಾದರದಲಆಂದಾವೇವೆವೆಂಬೀ ನಿರರ್ಥಕ 
ವಾಗ್ದಾಣಿಕೆವೇಡ (ಪುಷ್ಪ ಪ. ೯-೪) ; ನಿಶ್ವಾಸಘಾತಕರೊಯ್ದರ್‌ ಮಣ 
ಸಿಕ್ಕಿ ನಮ್ಮರಸನಂ ತಮ್ಮಲ್ಲಿಗಿನ್ನೇವೆವೋ (ಪುಷ್ಪಪು. ೧೩-೮೯). ಏವಂ : 
ಘಲಸಿಲನೆ ತಾಂ ಕೊಲಲೆಟ್ಲಿಂತಟ್‌ದೊಡೆ ನಾವೇವಮಾತನೇವಂ ಪೇಲ್‌ಂ|15 
(ನೇಮಿಪು. ೧೦-೧೨೬). ಫಿವನ್‌,: ಎನಿತನೊಜಲ್ದು ಪೇಟ್ವ ಕವಿಯೇವನದಂ 
ಫೆಸರಿಟ್ಟು ಮೆಚ್ಚ ಬಲ್ಲನನಅಸಲೈೈ ವೇಟ್ರುದು (ಅನಂಪು. ೧-೪೫). ಏವಳ್‌ : 
ಭಿನ್ನಂ ಬಂದಿಪ್ಪನಂತಿನ್ನುಂ ತನ್ನಿಂ ತನಗಮೇವಳೊ (ಕವಿರಾ. ೨-೧೧೫). 
ಪವರ್‌ : ತ[ಳ್ತ) ದೇವರ ಕಾಪಿನಾಳ್‌ ದೇವಕಿನ್ನರ ಪನ್ನಗಾವಳಿ ಮೊಟ್ಟ | 
ನಪ್ಪಿನಮೆಚ್ಚು ಕೊಂದೇವರ್‌ (ಪಂಸಭಾ. ೫-೯೪). "ಏಗು' ಪರಾ. |20 
(2) 

ಏವುದು (ಸ). ರೂಪಗಳಿ (ಪುಂ. ಏಕ). ಏವನ್ಸ್‌, (ಬಹುವ) ಪವರ್‌, 
ಏವುವ್ಳು. ಯಾವುದು: ದ್ರುಷದನಂ ತಲದೊಟ್ಟದೆ ಕೆಮ್ಮಗಾನಿದಂ 
ಕಡೆಗಣಿಸಿರ್ದೊಡೆನ್ನ ಕಡುಗೊರ್ವಿದ ತೋ ಳ್ಗಳ ಕೊರ್ವದೇವುದೋ 
(ಪಂಪಭಾ. ೩-೬೬); ಪೇಆಕೇವುದೊ ಶುಚಿಯಿಲ್ಲದವನ ಗಂಡುಂ ತೊಂಡುಂ |25 
(ಪಂಪಭಾ.೮-೮೨); ದಯವಿಲ್ಲದ ಧರ್ಮವದೇವು [ಪಾಕಾಂ. ದಾವು)ದಯ್ಯಾ 
(ಬಸವ. ೨೪೭) ; ಮಧುರ ಮಧುವಿಲ್ಲದ ಪೂ ದಧಿಯಿಲ್ಲದುಣಿಸದೇವುದೊ 
ಬುಧರಿಲ್ಲದ ಸಭೆ ಸರಸ್ವತೀಮುಖತಿಲಕಾ(ಶಮದ. ೫೫ ಪ್ರಯೋ). ಏವನ್ಮ್‌: 
ಜವನಿವನೇವನೆಂಬನದಟಿಂ (ಎಇ. ೫೭೪111, ೨೧೫-೩೧ ; 1162). ಏವರ್ಶ್‌ : 
ಬಂಧುಜನಮಂ ತಾಯ್ತುಂಡೆಯಂ ಪತ್ತುಪಿಟ್ಟಿನಗಿನ್ನೊರ್ವರುಮೇವರೆಂಬ 80 
ಬಗೆಯಂ ನಿಶ್ಚೈಸಿ (ಕಾದಂಪೂ. ೯೫೩). ಏವುವ್ಯು: ಬೃಹದ್ಬಳಂ 
ಪುತ್ರೋತ್ಪಶ್ನಿ ನಿಮಿತ್ತಮಪ್ಪೊಂದು ದಿವ್ಯಪಿಂಡಮಂ ತನ್ನಿರ್ವರರಸಿಯರ್ಗೆ 
ಪಚ್ಚುಕೊ ಟ್ವೊ ಡೆ ಪುಟ್ಟದೆರಡು ಪಫಪೋಟುಮನಿವೇವುವೆಂದು ಬಿಸುಡೆ 
(ಪಂಪಭಾ. ೬-೨೬ ವ). [ವ್ಯ (ಆ ಎದು) * -ಉದು) 

ಏವುವು, "ಏನು? ಪರಾ. 35 

ಏವುವ್ರು "ಏವುದು ? ಪರಾ. 

ಏವೆಂ "ಏವು? ಪರಾ. 

ಏವೆನ್‌ "ಏವು' ಪರಾ. 

ಏವೆನು `ಏವು' ಪರಾ. 

ಏವೆವು "ಏವು' ಪರಾ. 40 

ಏವೇಳು "ಏವೇಟ್‌? ನೋ. 

ಏನೇಟ್‌್‌, ಏವೇಳು (3). ಏನನ್ನು ಹೇಳು; ಏನು ಹೇಳು: ಅಕ್ಕರ 
ಗೊಟ್ಟಿಯುಂ ಚದುರರೊಳ್ವಾತಂಂ ಕುಳಿರ್‌ಕೋಟ್ವ ಜೊಂಪಮುಮೇವೇ 
ಟ್ವದನುಳ್ಳ ಮೆಯ್ಬುಕಮುಂ(ಪಂಪಭಾ. ೪-೩೧); ನಿನಗೇವೇಟ್ಟ ಪಳೀಕೆಕೇಳಿ 


ಸಿದೆನಾಂ ಮದ್ದುಃಖಮಂ ಮುನ್ನೆ ನಿನ್ನನದುಃಖಶ್ರವಣಾರ್ಹನಂ (ಕಾದಂಉ. | 45 


೫೪೫) ; ಏವೇಟಸ್ತಿನವನ ಚಾಗದ ಪೆಂಪಂ (ಶಮದ. ೧೭೭ ಪ್ರಯೋ). 


ಏವೊಟ್ತು, ಯಾವತ್ತು, (ನಾ). ೧. ಯಾವ ಹೊತ್ತು; ಯಾವ 


ಕಾಲ. "ಏವೊಟ್ಟುಂ' ಪರಾ. ಯಾವತ್ತು : ೧. ಯಾವತ್ತಿನಿಂದಲೂ 
ಹೀಗೇ ಹೇಳುತ್ತ ಬಂದಿದ್ದೀರಿ (ಮರಳಿ. ೫). ೨. ಯಾವ ದಿನ; 
ಎಂದು: ನೀವು ಯಾವತ್ತು ಊರಿಗೆ ಹೋಗುವಿರಿ? (ರೂಢಿ). 

[ವ್ಯ (ಆ ಎದು) * ಪೊಟ್ಟು] 


ಏಪೊಲ್ತುಂ, ಏಪೊತ್ತು, ಏಪೊತ್ತುಂ, ಏಫೊಳ್ಳುಂ, ಏಪೊಟ್ಟುಂ, 


ಏವೊತ್ತು, ಯಾವತ್ತೂ (ಅ). ಎಲ್ಲಾ ಕಾಲದಲ್ಲಿಯೂ; ಯಾವಾ 
ಗಲೂ; ಸದಾ: ಪ್ರಾಣಿಹಿತಮಪ್ಪುದಜಿಂದೇವೊಟ್ಟುಂ ಮೆಲ್ಲನೆ ನೋಡಿ 
ಪೋಗಿಮೆನೆ ಮನದೊಳಾದ ದಯೆಗೆ ಮೆಚ್ಚಿ (ಧರ್ಮಾಮೃ. ೫-೨೦೧). 
ಏಪೊತ್ತು:ಆ ಪಟ್ಟಣದಾ ದಕ್ಷಿಣ ದೆಸೆಯೊಳಗೆ ಶಚೀಪತಿಪುರದ ಚೆಲ್ವಿಕೆಯ 
ಏಪೊತ್ತು ನಗುವಂತೆ ಮೈಸೂರು ಕೀರ್ತಿ ಪ್ರತಾಪದೆ ಮೆಜಕವುದೊಲ್ಮೆ 
ಯಲಿ (ಕಂನವಿ. ೨-೨೫). ಏಪೊತ್ತುಂ ; ಸಲೆ ನಿಕ್ಷೇಪದ ಪೊನ್ನಂ ಕೈ 
ಕೊಂಡೇಪೊತ್ತುಂ ನೋಡುಶಿರ್ಪ ಪಾವಿನ ತೆಜದಿಂ ( ಧರ್ಮಾಮೃ. ೨-೧೧೩). 
ಏಪೊಳ್ತುಂ : ಏಪೊಳ್ತುಂ ಗಾತ್ರಮಂ ಶೋಷಿಸುತೆ ಕರಣಮಂ ಕುಂದಿ 
ಸುತ್ತುಂ (ರಕ್ಟ್ರಾಶ. ೭); ಶೇಷಾಹ್ವಯದಿಂದೇಪೊಳ್ತುಂ ಸುಪ್ರಕಾಶದಿ 
ನಿರ್ಕುಂ ವಿಮಳಂ (ಎಷ್ಟುಪು. ೭-೧೭೧). ಏಪೊಟ್ತುಂ೦ : ಅದಆ ಗುಣಂ 
ಗಳನೇಪೊಟ್ಟು ಮೊಲ್ಲೆ ಣಿಸುವುದು (ಚಿ ಕನಿ. ೩-೨೩). ಏವೊತ್ತು: 
ಒಪ್ಪುವ ಚೈತ್ಕ್ಯಬಿಂಬಗಳನೇವೊತ್ತು ತಪ್ಪದೆ ಅಭಿವಂದಿಸುವೆನು 
(ಶ್ರೀಪಾಲ. ೧-೮). ಯಾವತ್ತೊ : ನೀನು ಯಾವತ್ತೂ ಹೀಗೇ (ರೂಢಿ). 
(ಏನೊಲ್ತು * -ಉಂ] 


ಏವೋಗು (ಕ್ರಿ). ಏಕೆ ಹೋಗು; ಯಾಕೆ ಹೋಗು: ಜನಮೆಲ್ಲಂ 


ನೆರೆದಕ್ಕಟಣ್ಣರಿವರಿಂದೇವಂದರೇವೋದರೆಂಬಿನಮೇಂ ಪೊಪಮೆ 
(ಪಂಪಭಾ. ೩-೬೫); ಏತರ್ಕೆಪೋದಂ, ಏವೋದಂ, ಏವಂದರೇವೋದ 
ರೆನ್ನದೆ (ಶಮದ. ೧೭೭ ಪ್ರಯೋ). [ಏ್ಧ (ಆ ಏನ್‌) * ಪೋಗ್ಕು) 


ಏಷಣ (ನಾ). ೧. ಹುಡುಕುವಿಕೆ; ಅರಸುವಿಕೆ. ೨. ಆಸೆ; ಇಚ್ಛೆ ; 


ಬಯಕೆ. ೩. ಬಾಣ. ೪. ಬೇಡುವಿಕೆ. [ಸಂ.] 


ಏಷಣಾಸಮಿತಿ (ನಾ). [ಜೈ ನ] ಜೀವದಯಾಪರನೂ ಮೋಕ್ಷ 


ಸಾಧಕನೂ ಆದವನು ರತ್ನಶ್ರಯಭಾವನೆಯಿಂದ ತಪೋ 
ವೃದ್ಧ್ಯರ್ಥವಾಗಿ ಚರ್ಯಾಮಾರ್ಗದಿಂದ ಶೀತೋಷ್ಣ ಸ್ನಿಗ್ಫೆರೂಕ್ತ 
ಗುಣ ಕಲಿತ ಪರಕೃತ ಪ್ರಾಸುಕಾಹಾರವನ್ನೂ ರಾಗದ್ವೇಷವನ್ನೂ 
ಬಿಟ್ಟು ಸಮಚಿತ್ತದಿಂದ ಊಟಮಾಡುವುದು : ಭಟಾರರಲಃದೆ ಕಿತ್ತ 
ಯ್ಶಂಗಳ್ಳೆ ಏಷಣಾಸಮಿತಿ ಮೊದಲಾಗೊಡೆಯ ಬ್ರತಂಗಳಂ ಮತ್ತಂ 
ಸಂಕ್ಷೇಪದಿಂ ಪೇಟ್ಜು (ವಡ್ಡಾರಾ. ೭೯-೨೬). [ಸಂ.(ಏಷಣಾ 4 ಸಮಿತಿ)) 


ಏಷಣಿಕೆ (ನಾ). ಅಕ್ಕಸಾಲೆಯವನು ಬಳಸುವ ತಕ್ಕಡಿ: “ನಾರಾಚೀ, 


ಏಷಣಿಕಾ- ೨ ತ್ರಾಸಿನ ಪೆಸರು ? (ಸಿದ್ಧಾಂತಿ. ೨೭೦). [ಸಂ. ಏಷಣಿಕಾ] 


ಏಷಣೆ (ನಾ). - ವಿಷಣ (ಕ). (ಸಂ. ಏಷಣಾ] 


ಏಸಮ್ಮದ ೧೧೬೪ ಏಸೆ 


ಏಸಮ್ಮದ (ನಾ). “ಏನುಸಂಬಂಧೆ” (ಶಾಪಮಂ. ಕೋಕ): - ಧುರ 


ದೊಳ್ಳೋನುಗ ಭೂಪ ನಿಂನ ನಿಸಿತಾಸ್ತಾಘಾತದಿಂ ಸತ್ತ ಭೂಪರ ಪೆಂಡಿರ್‌ 
ಬಿಸುಸ.ಯೈ ನೀಳ್ವಶಿಖಿ ತಂನಂ ಮುಟ್ಟಿ ನೊಂದಿಂದು ಸಿತ್ತರಿಸಲ್ತಾನಣ 

ಜದೀಶ್ವರ ಜಟಾಜೂಟಾಟನೀ ಸಿಂಧು ಸೀವರಮಂ ಸೇನಿಸಲಿರ್ದ್ದ 
ನುಂತು [ಶ]ಶಿಗಂ ದೇವಂಗಮೇಸಂಮದಂ (ಎಕ. ೪11, ಸಾಗರ. 
೧೦೯-೩೬ ; 1042). [ನ (೮ ಏನ್‌) * ಸಮ್ಮದ] 


ಏಸಾಡು (ಕ್ರಿ). ಬಾಣ ಪ್ರಯೋಗಮಾಡು: “ಏಸಾಡು (ಏಸು * ಆಡು)ಎ 


ಶರಗತೌ? (ಶಮಧಾ); ಅನಿತಂಂ ಬಲಮಂ ಮುತ್ತಿ ಬಳಾಕಾವರ್ತರ್‌ 

ಸುತ್ತಲುಮೆ ಸಾಡಿ ಪಿರಿದು ತಿಣಿಕಂ ತಂದರ್‌ (ಆದಿಪು. ೧೪-೭೦) ; 

ನೋಡಲೊಡಂ ಮನಂ ಬೆದಆಕಿ ಕಲ್ಲೆರ್ದೆಯಂ ಕಡುಪಿಂದೆ ಕಾಮನೇಸಾಡೆ 

ಲತಾಂಗಿ ನೊಂದು (ಕಾದಂಉ. ೯೫) ; ನಡುವಟ್ಟಿ ಯೊಳೆ ಬರ್ಪ ಕಣೆಗಳಂ 

ಮುಕೃಡಿಗೆಯ್ದು ಮೇಲಂಬುಗಳನೇಸಾಡುವುದುಂ (ರಾಮಾಶ್ವ. ೧-೨೭). 
[ಏಸು + ಆಡು] 


ಏಸು, (ಕ್ರಿ). ಬಾಣ ಪ್ರಯೋಗಮಾಡು ; ಅಂಬನ್ನು ಎಸೆ: ಮಾಕಂದ 


4 


ತಾ ಶಿರದಿನೇಸಲು ಕಾವ' ಫೊರಳ್ಗಳವಳಿಗತಿ ವಿರಹವೆಂಕೆಗೆ ತನುಗೊಟ್ಟೂ 
(ಭೈರವೇ. ೨-೧೧೩) ; ಕಡುಗೆಲಿಯು ವಿಂಧ್ಯಕನು ಕಾಣುತೆ ಸಡಿಫಡಂಜದಿ 
ಕೋಡದಿರಿಮೊಗ್ಗೊಡೆಯದಿರಿ ಅರ್ದೇಸಿಯಿಖಕಿ ಯಿಕ್ಕಡಿಗಡಿ ಯಿಮೆನುತ 
(ಸಾಳ್ವಭಾ. ೫-೩೩). "ಇಸ್ಮು', "ಎಸ್ಸು' ಪರಾ. 

(ಡೇ. | ತಮಿ. ಎಯ೯, ಎವ್ವು, ಏವು; ಮಲ. ತುಳು. ಎಯ್ಮು ; 
ತೆಲು. ಎಗುಚು; ಪರ್ಜಿ. ಎಯ್ಯ್‌ ; ಕುರುಖ್‌. ಇಂಜ್ಞಾ] 


ಏಸ್ಕು (ನಾ). ೧. ಬಾಣ ಪ್ರಯೋಗಮಾಡುವುದು ; ಅಂಬಿನ ಎಸೆತ: 


ಪಾತಂ ಲಕ್ಷ್ಯಂ ಶೀಘ್ರಂ ಘಾತಂ ಬಹುವೇಗಮೆಂಬಿವಯ್ದೇಸಿನೊಳಂ 
ತೀತನ ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಮೆ (ಪಂಪಭಾ, ೧೨-೧೮೫); 
ನುಡಿದುದೆ ನನ್ನಿಮಾಡಿದುದೆ ಶಾಸನಮಿತ್ತುದೆ ರಾಮರೇಸು ಮಾರ್ಪ್ಪಿಡಿದುದೆ 
ವಜ್ರಲೇಪಂ (ಎಕ. 11, ಶಿವಮೊ. ೧೦-೨೪ ; 1085) ; ಒಲ್ಲವರೊಳ್‌ 
ನವಭೋಗದುಜ್ಜುಗಂ ಮೊಳೆತುವು ಕಾಮನೇಸು ಗುಅಕಿಗಂಡುದು ತಂಡದೆ 
ನಿಂದ ನಂದನಂ ತಳೆದುದು (ಗಿರಿಕ. ೭-೩೯); ವಿದ್ಮಾಯುದ್ಧದಿಂದಾ 
ವಿಯಚ್ಚರರಂ ಭಂಗಿಸುತುಂ ಪ್ರತಾಪರರಂ ತನ್ನೇಸಿನಿಂದಂತಕೋದರಮಂ 
ಪೊರ್ದಿಸುತಿರ್ದಂ (ಮಹಾನೇ. ೧೨-೧೨೯). ೨. ಹೊಡೆತ; ಪೆಟ್ಟು: 
ನೊಂದರಂಗಜಬಾಣದೇಸುಗತಿ ನಾರಿಯರವೃಂದ ಬೆರಗಾಗಿ (ತುರಂಗ. 
೭-೩೦). [ಆ ಏಸು] 


ಏಸ್ಕು (ನಾ). ಎಷ್ಟು ; ಯಾವ ಪ್ರಮಾಣ: ಏಸುಕಾಲಮೋಲೈಸಿ 


ದೊಡಂ ತನ್ನೊಡೆಯಂಗಂಜಬೇಕು (ಪಂಚಶಂ. ೧೩೩-೧೭) ; ಹುತ್ತಕ್ಕೆ 
ಏಸು ಬಾಯಾದರೇನು ಸರ್ಪನಿರ್ಪುದು ಒಂದೇ ಸ್ಥಾನ (ಬಸವ. ೯೫೧) ; 
ಈಸು ನಿರ್ದಯನೆಂಬುದನು ನಾವೀಸುದಿನವಣಕಿಯೆವು ಮಹಾದೇವೇಸು 
ಪರಿಯಂತಿದ್ದುದೋ ನಿ ನ್ನ್ನ ಂತರಂಗದಲಿ ಏಸನೋದಿದೊಡೇನು ಪಾಪ 


`ವಿಳಾಸ ರಚನಾರೌರವಾತ್ಮರ ವಾಸನೆಗಳವು ಬೇಜಕೆ (ಕುವ್ಯಾಕ. ೧೭-೨೨) ; 


ಏಸು ದಿನಕೂ ನಿನ್ನ ಪಾದದಾಸನು ನಾನೆ (ಪುರಂ ದ. ೧-೧೫-೧) ; ಹಾಡ 
ಬೇಕೆಂದೇಸೊ ದಿನ ಬಯಸಿ ಬೇಡಿದರೆ ಒಂದು ನುಡಿಯೂ ಕೂಡ ಮೂಡ 
ಲಿಲ್ಲ (ನನಲ್ಲ. ೩-೧೦). 

ಏಸೇಸು (ದ್ವಿರುಕ್ತಿ): ಭೂಸುರಂ ನಿಮಗಿತ್ತ ದಾನಫಲದೊಳ್ಳರಿಯ 
ನೇಸೇಸು ಪರಿಯಿಂದ ಬೇಡಿಕೊಂಡೊಡೆ ನನಗೆ ವೋಸಳಿಕನೇ ಮಾಡಿ 
ಕೊಂಡ ಕಾರಣಮನನುನಯದಿಂದ ನಿರವಿಸೆನಲು (ಸಮ್ಯಳಕೌ. ೭-೪೪); 
ಕ್ಲೇಶಕೊಳಗಾಗಿ ಹೊನ್ನುಗಳ ಏಸೇಸು ತಂದದ್ದು ಏನಾಯಿತೋ ( ವಿದಾಕೃ. 
೪೮-೧೦). ಏಸಅ - ಎಷ್ಟರ: ವರಮಹಾಗಣತಿಂತಿಣಿಯೊಳನಿಬರೊಳು 
ಗಣಿಸುವೊಡಾನದೇಸಜ ಹುರುಳು ಹೇಳಾ ದೇವ (ಪ್ರಛುಲೀ. ೧೮-೧೦). 


ಉಂ 


0 


20 


25 


30 


ಏಸಅದು - ಎಷ್ಟರದು: ಮೇಲುನೋಟದಲೇ ವಿಪತ್ತೇಸಅದು 
(ಕುವ್ಕಾಅ. ೫-೧೪). ಏಸಜವ ಎ ಎಷ್ಟರವನು : ಈ ಶರೀರದ ಕೋಮ 
ಕೂಪ ನಿವಾಸಿಗಳಲಾ ದೇವ ತಾ ನಿನಗೇಸಜವನಂಬೇಕೆ ದಾಟಲು ಬಾರದೇ 
ಯೆಂದ (ತೊರರಾ. ೬-೪-೫೪), ಈಸು ಸಿಂಗರವೇಕೆ ರಾಮನನೊಲಿ 
ಸುವಡೇಸಜವನು (ಕುರಾಸಾಂ. ೨೯-೧೨೬). ಏಸಅವಳು, ಏಸರವಳು ಎ 
ಎಷ್ಟರವಳು : ಕೃಷ್ಣನಂ ಜಲ ಯೆ ನೀನೇಸಜವಳೊಡನಾಡಿತನದಿಂದೆ 
ಬೆಜಕಿಯ ಬೇಡತ್ತ ಹೋಗೆಂದು ಬೇವಕಿ ಸತ್ಯ ಛಾಮೆಯಂ ಗರ್ಜಿಸಿದಳು 
(ಜೈ ಮಿಭಾ. ೬-೪೮) ; ಅಲ್ಪಜ್ಞೆ, ಪತಿತ ಪಾಮರೆ ನಾನು ಉಪದೇಶ 
ಪಡೆವುದಕೆ ಏಸರವಳಾಗುವೆನು (ಯಶೋಧ. ೪೯) ; ತಂಗೀ ಭಗವಂತನಿಲ್ಲ 
ದಿಕಿ ನಾನೇಸರವಳು (ಚಂದ್ರಸ. ೧೭). ಏಸಾನು - ಎಷ್ಟೊಂದು: ಪರಿಕಿಸೆ 
ಮೂರ್ತಿಧ್ಯಾನದ ಬಳಿಕೆ... ಏಸಾನೋ ನೆಜಕಿಮಿಗಿಲದಜಕಿಂದ (ಪರಗೀ. 
೧೦-೬). ಏಸೊಂದು - ಎಷ್ಟೊಂದು : ಚಂದ್ರನ ಬರವ ಪಾರ್ದುವೇ. 
ಸೊಂದು ಜೊನ್ನವಕ್ಕಿಗಳ ಬಳಗವೊ (ಮದೇಪು. ೧೫-೫). [?] 

ಏಸ್ಕ್ಮು (ನಾ). ಕ್ರೈಸ್ತಮತ ಪ್ರವರ್ತಕನಾದ ಏಸುಕ್ರಿಸ್ತ : ಶಿಲುಬೆಯ 
ಮತ್ತೊಂದು ಮಗ್ಗುಲಿಗೆ ಶಿಲುಬೆಯನ್ನು ಹೊತ್ತು ಕೊಂಡು ಏಸುವು 
ಹೋಗುತ್ತಿರುವ ಮತ್ತು ಆತನ ವಿರೋಧಿಗಳು ಅವನ ಹಿಂದೆ ಬರುತ್ತಿರುವ 
ಚಿತ್ರ (ಧರ್ಮಶ್ರೀ. ೨೨೮) ; ಏಸುಕ್ರಿಸ್ತರು ಶಿಲುಬೆಗೆ ಹಾಕುವಾಗ ಮಾಡಿದ 
ಪ್ರಾರ್ಥನೆಯನ್ನು ಪಾದ್ರಿ ವಿವರಿಸಿದ (ರಕ್ತರೂ. ೫೩). 

(2. 1. ಲ್ಯಾಟಿನ್‌. ಏಸೂಸ್‌] 

ಏಸುದಿನ (ನಾ). ಎಷ್ಟು ದಿವಸ: ಅಕಟನ್ನೇಸುದಿನ ಬನದೊಳಗೆ ಸೆಜಕಿ 
(ತೊರರಾ. ೫-೩-೪೭); ಆ ಸುರನದೇಸುದಿನ ತಪಗಳಾಚರಿಸಿದನೋ 
(ವೆಂಕಾರಾ. ೫-೮-೨೯). [ಏಸ್ಕು + ದಿನ] 

ಏಸುಮಡಿ (ನಾ). ಎಷ್ಟುಸಲ, ಬಾರಿ: ಕಡೆಯಲಿನ್ನರೆಜಾವದವಧಿ 
ಯಿದು ತಪ್ಪಿತಾದೊಡೆ ಬಳಿಕ್ಕೇಸು [ಪಾಠಾಂ. ಯೇಸು] ಮಡಿಯಿತ್ತೊಡಂ 
ಮೂರ್ಬಮುನಿ ಕೆಡೆನುಡಿವಂ (ಹಚಳಾ. ೧೧-೧೫). ' [ಏಸ್ಕು * ಮಡಿ) 


ಏಸುವಡೆ (ಕ್ರಿ).  ಏಸುವೆಜು. [ಏಸ್ಕು + ಪಡೈ) 
ಏಸುವಾರ್‌ (ಕ್ರಿ). “ಬಾಣ ಪ್ರಯೋಗಕ್ಕೆ ಸಮಯವನ್ನು ನಿರೀಕ್ಷಿಸು” 
(ಪ್ರಭಣ್ಣ). [ಏಸ್ಯು + ಪಾರ್‌] 


ಏಸುವೆಸ (ನಾ).-ಬಾಣ ಪ್ರಯೋಗ : ಇಂದು ಪಯೋಜಜಂಗೆ ಕೃತ 
ಕೃತ್ಮತೆ ಸಾರ್ದುದು ಪುಷ್ಪಸಾಯಕಂಗಿಂದೊಳಸೋರ್ದುದೇಸುವೆಸನಿಂದು 
ಸನಾಭಿಜನಕ್ಕೊ ಡರ್ಚಿತಾನಂದ ಪರಂಪರಾ ಜನನಂ (ಚಂದ್ರಫು. ೬-೭೯) ; 
ವಿವಿಧ ವಿಚಿತ್ರದೇಸುವೆಸದೊಳ್‌ ಪಿರಿದುಂ ಪರಿಭಾವಿಸಲ್ಕೆ (ಕುಸುಮಾ. 
೭-೬೫). [ಎಸ್ಮು * ಬೆಸ] 

ಏಸುವೆಸನ (ನಾ). - ಏಸುವೆಸ: ನೂಪುಕೋಲ್ಲಪನವ್ಮಾಜದಿನಾಗಳೇಸು 
ವೆಸನಂ ಕಾಮಂಗೆ ಪೇಟ್ವಂದದಿಂ (ಡಂದ್ರಫು. ೫-೧೧೪). 

[ಏಸ್ಕು + ಬೆಸನ] 

ಏಸುನೆಜು (ಕ್ರಿ). ಬಾಣದ ಪೆಟ್ಟನ್ನು ಹೊಂದು: ಮಜುವಕ್ಕದವರ 
ಮೆಯ್ಮೆಯ್ಯಮ್ಮಾಗೆ ಎಚ್ಛೋಡಿಸಿ ಆ ಕಯ್ಕ್ಯಂ ಗೆಲ್ಲು ತಾನುಂ ಪಲವುಂ 
ಎ£ ಐ ಸುವೆತ್ತು ಎಯ್ತೊದೊದಪ್ಪಿದಪ್ಪೊ ಲೃಣೆಪಂಜರದೊಳೆಜಗಿ ಭೀಷ್ಮ 
ನ್ವಿಲ್ದಂತೆ ನೆಲಮುಟ್ಟಿದೆ ಬಿಟಕ್ಟೋನಾನ್‌ (ಎಕ. ೪111, ಸೊರಬ. ೧೦-೮ ; 
800) ; ರೊಪಿನೊಳ್‌ ಮಚ್ಚರಿಸುವನೆನಗೆಂದೆಂಬನಂಬಟ್ಟು ವನ್ನಂ ಪಲ 
ಕಾಲಕ್ಕೇ ಸುವೆತ್ತಂ ದಶಮುಖನೆನುತುಂ ಮನ್ಮಥಂ ಮಾಣದೆಚ್ಚಂ 


(ಪಂರಾಮಾ. ೯-೮೩). [ಏಸು * ಪೆಜ್ಮು) 
ಏಸುಸಲ (ನಾ). ಎಷ್ಟುಸಲ, ಬಾರಿ: ಏಸುಸಲ ತಪವಗೈದೇಸು 
ಬಿನ್ನವನಾಂತು (ಮಂಕುಕ. ೧೫೭). [ಏಸ್ಕು * ಸಲ] 


ಏಸೆ (ಗು). ದುಷ್ಟ; ವಕ್ರ; ಒರಟು ($). (ದೇ. 1 ತೆಲು. ಏಚ, ಏಸ] 


ಏಹದ 


ಏಹದ (ನಾ). ೧. ಏನು ಹದ; ಯಾವ ಹದ. ೨. ಏನು ಕಾರಣ; 
ಏನು ವಿಚಾರ: ಸುರಸ್ತ್ರೀಯರೆನ್ನನು ವಿಧನೆಯೆಂಬರೇಹದಂ ಮದನ 
ನಿನ್ನಂಗಮಂ ಮೃಡನ ಭಾಳಾಗ್ನಿಗೇಕಿತ್ತೆ (ಲಶಿಚಿಂ. ೧೪-೫೬). 

[ನಿ (೮ ಏನ್‌) * ಹದ (೮ ಪದ್ಮ)) 

ಏಹೂರು (ನಾ). ಒಂದು ಊರಿನ ಹೆಸರು : ಪಿರಿದುಂ ಕಾರುಣ್ಮದಿಂದಾ 
ನರಪತಿ ತನಗೊಲ್ಲೀಯೆ ಮುಕ್ಕುನ್ನೆ ಗೆಂಗಾಫುರೆಮೇಹೊರೆಂಬ ಮಿಕ್ಕೂ 
ರ್ಗಳನೆ ಪಡೆದು (ಎಇ. X11, ೨೮೧-೧೬೯ ; 1077) ; ಅವರ್ಮ್ಮಾಡಿಸಿದ 
ನಿಹೂರ ಶ್ರೀಸ್ವಯಂಭು ದೇವರ್ಗೆ (ಇಆ. VIII, ೨೦-೫೦ ; 1077). 

[? + ಊರ್ಕು (ಆ ಊಂ್‌)] 

ಏಹೊ (ಅ). ತಿರಸ್ಕಾರ, ವ್ಯಂಗ್ಯ, ಆಶ್ಚರ್ಯ ಮುಂತಾದುವುಗಳನ್ನು 
ಸೂಚಿಸುವ ಅವ್ಯಯ : ವಾಹನಂ ವೃಷಭೇಂದ್ರನಿರೆ ನರವಾಹನವ 
ನೇಟ್‌ದೊಡೆ ನಿನ್ನುವನೇಹೊವೋಹೋಯೆಂದು ನಗರೇ ನೋಡುವವ 
ಕೆನುತೆ (ಬಸಪು. ೩೨-೧೫). ?) 

ಏಳ್‌, "ಏಎರ್ಟ್ಮ' ನೋ. 

ಏಳ್‌ "ಏಟ್ಟ್‌ ನೋ. 

ಏಳಕ್ಕಿ "ಏಲಕ್ಕಿ? ನೋ. 

ಏಳೆಗ, ಎಳಗ (ನಾ). ಟಗರು; ತಗರು; ಮೇಷ: ಸಾನಂದಕನೆಂಬರಸ 
ನಭಯಘೋಷಣೆಯಂ ಮಾಡಿದೊಡೆ ಅರಸನೇಳಗಮಂ ಕಳ್ಳು ತಿಂದಂಕ 
ನೆಂಬೊಂಗೆ ಕರಚ್ಛೇದನಮಂ ಮಾಟ್ಟುದು (ಚಾವುಂಪು. ೯೬-೧೪) ; ಏಳಗ 
ಮೆಂಬುದು ಖಡಕಕ್ಕೆ ಪುಟ್ಟಿಯುಂ ಕುಳಂ (ಶಮದ. ೨೦ ವೃತ್ತಿ). ಎಳೆಗೆ: 
ವಸುಧಾಧೀಶನ ಸುಕುಮಾರಂ ಮನಮೊಸೆದೆಳಗನ ಬೆನ್ನೇಆಕ ಕರಂ ರಂಜಿ 
ಸಿದೆಂ (ಜಯಕಾ. ೨-೬೪) ; ಎಳಗನನೇಜಕಿಯೆಸೆವ ರನ್ನದೊಡವು ಪಜ್ಜಳಿ 
ಪರಮಗ (ಶ್ರೀಪಾಲ. ೨-೮೩); ಎಳಗನನೇಜಕಿ ಕೌಸಾಂಬ ವಸ್ತ್ರವ 
ಹೊದ್ದು (ಚಂಪ್ರಸಾಂ. ೪-೭೮); ಜನರು ಎತ್ತು, ಕೋಣ, ಟಗರು, 
ಎಳಗಗಳನ್ನು ಕೆಲಮಟ್ಟಿಗೆ ಉಪಯೋಗಿಸಿಕೊಳ್ಳು ತ್ತಿರಬಹುದು( ಸಾಹಿಸಂ. 
೧೩೦). "ಏಟಗ? ಪರಾ. [೮ ಸೆಂ. ಏಡಳೆ. / ತಮಿ. ಏಟಗ) 

ಏಳಡಿ "ಏಟಡಿ' ನೋ. 

ಏಳಾಗೆಂಧ (ನಾ). ಏಲಕ್ಕಿಯ ವಾಸನೆ: ಪುದಿದೆಸೆದುವು ನಿಜಪಿತೃವಂಕದ 
ಕರಿಗಳ ಮದದ ಸೊವಡು ಮುನ್ನಿನ ಸಪ್ತಚ್ಛದಗಂಧದಿನೇಳಾಗಂಧದಿನೆಸೆ 
ವುದು ದೇವ (ಪುಸ್ಪಪು. ೫-೬೩). [ಸಂ. ಏಲಾಗಂಧ (ಏಲಾ + ಗಂಧ)] 

ಏಳಾಲ "ಏಳಿಲ' ನೋ. 

ಏಳಾವನ (ನಾ). ಏಲಕ್ಕಿಯ ನನ, ತೋಟಿ: ಚೂತ ಸಪ್ತಚ್ಛದೈ 
ಳಾವನ ಸುರಭಿ ಮದಾಸಾರಾಸವಾಸಕ್ತ ಭೃಂಗೀನಿನದ ಮುಖರಿತಾಶಾಚಕ್ರ 
ಗಂಥೇಭಚಕ್ರ)ಂ (ಆದಿಪು. ೧೧ ೩೦). [ಸಂ. ಏಲಾವನ (ಏಲಾ * ವನ)] 

ಏಳಿಕೆ (ನಾ). ಅಪಹಾಸ್ಯ; ತಿರಸ್ಕಾರ: ಕಲ್ಲಾದರು ಸರಿ ಹುಲ್ಲಾದರು 
ಸರಿ ಎಲ್ಲಂದದ ಏಳಿಕೆ ಸಾಕು (ನನಲ್ಲ. ೩೨-೯). [ ಏಳಿಸ್ಮು * ಕೆ) 

ಏಳಿಕೆಗೆಯ್‌ (ಕ್ರಿ). ಅಪಹಾಸ್ಯಮಾಡು ; ತಿರಸ್ಕರಿಸು: ಕುಡದರನೇ 
ನೇಳಿಕೆಗೆಯ್ವರ್‌ ಪೆಣ್ಗಳ್‌ (ಸೌನಂದ. ೮-೩೯). [ಏಳಿಕೆ-- ಕೆಯ್‌,] 

ಏಳಿಗೆ "ಏಟ್ಸಿ' ನೋ. 

ಏಳಿಗೆತನ (ನಾ). ಅಭಿವೃದ್ಧಿ ಹೊಂದುವಿಕೆ : ಭಾಳದೊಳಿರಿಸೆ ಭಕ್ತಿಯ 
ಭರದಿಂದಲೆ ಬೀಳುತಲವನಿಯಲವರು ಪೇಳಿದರಾದೀಶ್ವರನೊಳು ಖಳನ 
ದೊಂದೇಳಿಗೆತನದೊಂದೂಳಿಗವ [ಪಾ ಠಾ ೦. ದೊಂದೂಳಿಗವನು ತಮ 
ತಮಗೆ) (ತ್ರಿಪುಸಾಂ. ೮-೯೦). (ಏಳಿಗೆ (ಆ ಏಲಕ್ಕಿ) + - ತನ] 

ಏಳಿಗೆವೆಲು (ಕ್ರಿ). ಅಭಿವೃದ್ಧಿ ಹೊಂದು : ಯಾದವಕುಲವೇಳಿಗೆವೆತ್ತಿ 
ರ್ಪುದು ಮೇದಿನಿಯೊಳು ಮೈಮೆವಡೆದು (ಹದಿಬ. ೧-೩). 

[ಏಳಿಗೆ (ಆ ಏಲಕ್ಕಿ) * ಪೆಯ್ಯು) 


ಕ್‌ 


೧೧೬೫ 


20 


23 


33 


43 


ಏಳಿದಿಕೆ 


ಏಳಿದ, ಎಳ್ಳಿದು (ನಾ). ೧. ತಿರಸ್ಕಾರ; ಅವಮಾನ: ದೂತರನಟ್ಟಿ 
ದೊಡೇಳಿದನಾತಂಗೆ (ಜಗವಿ. ೯-೧೮) ; ಬಾಳಿಕೆಯ ನೀನೊಲ್ಲೆ ಭೀಷ್ಮರು 
ಹೇಳಿದನು ಕೈಕೊಳ್ಳೆ ನೀತಿಯನೇಳಿದವ ಮಾಡುವನೆ ಜನಪತಿಯೆಂದನಾ 
ವಿದುರ (ಕುವ್ಯಾವಿ. ಓರಿಇ. ೫-೧೪). ೨. ತಿರಸ್ಕರಿಸಲ್ಪಟ್ಟವನು; ಅಪ 
ಹಾಸ್ಯ ಮಾಡಲ್ಪಟ್ಟಿ ವನು; ಅಲ್ಪ ; ನಿರ್ಗತಿಕ : ಏಳಿದನಂತೆ ಬಾಯ 
ಟ್‌ದು ಚಿಂತಿಸುವಂದಮಿದಾವುದುರ್ವರಾಪಾಳಎನಿನಿಟ್ಟ ವಾಸರ ಚತುಸ್ತಿಕ 
ಮಾತ್ರಮೊಳಾವುಸಾಯದಿಂ ಮೇಳಿಸಿ ತಂದುಕೊಂಡು ಕುಡುವೆಂ 
(ಸುಕುಮಾ. ೭-೯) ; ಪಾದಮಾರ್ಗದಿಂ ಜಾನಕಿಯುಂ ಬಲಾಚ್ಕುತರುಮೇ 
ಳಿದರಂದದೆ ಬರ್ಪುದಾವುದೊ (ಪಂರಾಮಾ. ೬-೧೭೯); ಏಳಿದರ ಪುಯ್ಕಲಂ 
ಕರೆದಾಳೊ €ಚಿಸಿ ತಿರ್ದಿ ಸಂತಸಂಬಡಿಸದೆ (ಧರ್ಮಾಮೃ. ೨-ಆ೮). 
ಎಳ್ಳಿದು: ೧. "ಅಲ್ಪೋಪಿ ಎ ಎಳ್ಳಿದುದಾಗಿಯುಂ” (ನೀತಿವಾ. 
೨೮-೭೭). "ಇಳಿದು, "ಏಳಿಲ' ಪರಾ. 
ಏಳಿದುನುಡಿ - ತಿರಸ್ಕಾರದಿಂದ ಮಾತನಾಡು: ಯುಹಿಯರಂ 
ಏಳಿದುನುಡಿದಂ ಪಾಪದ ಫ ಲದಿ ೦ (ವಡ್ಡಾರಾ. ೧೦-೧೨). 
[ದೇ. ॥ ತಮಿ. ಏಳಿದ; ಮಲ. ಎಳುದು; ತುಳು. ಎಲ್ಲಿ, ಎಲ್ಲ 
ಎಳ್ಳ; ತೆಲು. ಎಲ್ಲಿದ] 
ಏಳಿದಂಗೆಯ್‌ (ಕ್ರಿ). ತಿರಸ್ಯಾರಮಾಡು ; ಕಡೆಗಣಿಸು: ಹಿತ್ತಲ 
ಗಿ ಡು ಮರ್ದಲ್ಲ. ಎಂದೇಳಿದಂಗೆಯ್ದೆಯಕ್ಕುಂ (ಪಂಚತಂ. ೨೮೦-೮) ; 
ಸಮಸ್ತಜೀವರಾಶಿಗಳ್ಗ್ಳಭಯದಾನಮನೇಳಿದಂಗೆಯ್ಯದೆ ಮಾಡಲುಂ ಸುಖ 


೬ ಮನೆಯ್ಲುುಗುಂ (ಧರ್ಮಾಮೃ. ೬-೧೧೬); ಏಳಿದಂಗೆಯಲಿಮಾಗಡೆ ನಮ್ಮೊ 


ಳ್ಳಾಳನೊಳ್ಳುದುರೆಯಂ (ಕಾವ್ಯಾವ. ೩೧೪); ಶಾಳಿಗೆಜಗಿದ ಗಿಳಿಗಳಂ 
ಸೋವ ಪಾಮರೀಹಾಳದೊಂದುಲಿಪುಮಂ ಕೋಕಿಲನಿನಾದಮೆಂದೇಳಿ 
ದಂಗೆಯ್ದು ತೊಲಗದೆ ನಿಂದ ಕೀರಾಳಿ ಸಲೆ ಕಂಗೊಳಿಸಿತೆಂದೆನೆ (ಚೆಬಪು. 
೧೧-೯). [ಏಳಿದ * ಕೆಯ್‌,] 

ಏಳಿದಂಬಗೆ (ಕ್ರಿ). ಹೀನವಾಗಿ ಕಾಣು; ಕೀಳಾಗಿ ಕಾಣು: ಶಲ್ಮನ 
ನಂದಶಲ್ಕನಂ ಬಗೆವವೋಲೇಳಿದಂಬಗೆದು ದಂತಿಯನಾಗಡೆ ತೋಜಣಕಿ 
ಕೊಟ್ಟು ತೊಟ್ಟಗೆ ರಥ ಮ ೦ ಪಡಲ್ವಡಿಸಿ ಪೂಟ್ಜನರಾತಿಯನಸ್ತ್ರಕೋ 
ಟಯಿಂ (ಸಂಪಭಾಈ೧೦-೧೧೧) ; ಕಾಲನನೇಳಿದೆಂಬಗೆವರೀ ನೆಲನಂ ವಿಜಿ 
ಗೀಷುವೃತ್ತಿಯಿಂ ಪಾಲಿಸುವರ್‌ (ಪಂರಾಮಾ. ೧೦-೨೨೯). 

[ಏಳಿದ + ಬಗ್ಗೆ) 

ಏಳಿದಂಮಾಡು (ಕ್ರಿ). - ಏಳಿದಂಗೆಯ್‌ : ನೋಡನೋಡಲೈ ಮಾನ 
ಸನೆ ಮಾನಸ ರೊಪುಗೊಂಡಮರನೆಂದೆನ್ನೇಳಿದಂಮಾಡಿರಾಡಿಸುವ ನಾಡ 
ಆಕಿಯಲು ವಿವೇಕ ನಿಧಿಮಾರ್ತ್ತಣ್ಹಂ ಜಗನ್ಮಂಡನ (ಸೌಇಇ.1x-i, 
೧೯೭-೨೯;; 1119); ಎನ್ನನೇಳಿದಂಮಾಡಿ ಮೂಗನರಿದು ಕನ್ನಡಿಯಂ 
ತೋಣುವಂತೆ (ಧರ್ಮಾಮೃ. ೯-೨೧೧). [ಏಳಿದ + ಮಾಡ್ಕು) 

ಏಳಿದಿಕೆ, ಎಳ್ಳಿದಿಕೆ, ಏಳಿ ದಿಕ್ಕೆ (ನಾ). ೧. ಹೀನಾವಸ್ಥೆ; ಅವ 
ಮಾನದ ಸ್ಥಿತಿ; ತಿರಸ್ಕಾರ: ಜಸಮುಂ ಧರ್ಮಮುಮಟವಂದೆಸಗು 
ವುದೇಳಿದಿಕೆಯೆಂದು (ಪಂರಾಮಾ. ೧೫-೬೮) ; ಅನಮ್ರುತೆಯ ಉದ್ಭತಿಯ 
ಏಳಿದಿಕೆಯ ದ್ರೋಹದ ನಡೆನುಡಿಗಳ್ಳೆ ... ಉಜ್ಜಗಿಸುವೆಯಾದರೆ 
(ಬಿಟ್ಟಿ. ೩೫-೯). ಎಳ್ಳಿದಿಕೆ: ೧. “ಅವಜ್ಞಯಾಷಿ ಎ ಎಳ್ಳಿದಿಕೆ 
ಯಿಂದಮುಂ? (ನೀತಿವಾ. ೨೮-೬೬). ಏಳಿದಿಕ್ಕೆ : ೧. ಪಾಂಚಾಲರಾಜ 
ತನೂಜೆ ಪಗೆವರ ಕಟ್ಟುವಟ್ಟರ್ದೆಳಿದಿಕ್ಕೆಗೆ ಸಂತಸಂಬಟ್ಟು ಸೈರಿಸಲಾಣದಿಂ 
ತೆಂದಳ್‌ (ಪಂಪಭಾ. ೭-೩೮ ವ). ೨. ಅಪಹಾಸ್ಯ; ನಿಂಬೆ: ಪಾಂಡ್ಮ 
ನನಂಡಲೆಗುಂ ತೆಲುಂಗ ಭೂಪಾಲನನೇಳಿದಿಕ್ಕೆಯನೆ ಮಾಡುವುದೀ ಕುಜು 
ಗೋಡ ಕೋಟಿ ತಾಂ (ಸೌಇಇ 120, ೨೯೬-೧೪ ; 1176), 

[ಏಳಿದ + -ಇಕೆ) 


ಏಳಿದಿಳೆಗಾಣ್‌ 


ಏಳಿದಿಳೆಗಾಣ್‌ (ಕ್ರಿ). ಹೀನವಾಗಿ ಕಾಣು; ಕಡೆಗಣಿಸು: ಕೂರ್ಪನೆ | 
ಕಳೆ ಕೂರನೇಳಿದಿಕೆಗಂಡು (ಪಾಠಾಂ. ದಕೆಡಂಗು, ದಕೆಗಂಡು] ಬಿಸುಟ್ವನೆ 
ಉಃ ಬಿಸುಬ್ಬಿ ನಿಂತಿನಿತು (ಕಾವ್ಯಾವ. ೫೨). [ಖಳಿದಿಕೆ ಕಾಣ್‌] 
ಏಳಿದಿಳ್ಳೆ "ಏಳಿದಿಕೆ? ನೋ. 
ವಿಳಿದಿಟ (ನಾ). ಅವಮಾನ; ತಿರಸ್ಕಾರ; ಲಾಘವ: ಕೃಷ್ಣನನು 
ದಿಟಗೋಪಾಲನೆಂದೇ ಬಗೆದು ನಮ್ಮೊಳಗೇಳಿದಿಟನನು ಮಾಡದಿರಿ; 
(ನಿಭಾಗ. ೧೦-೨೪-೨೦) ; ಇದನೇಳಿದಿಟವನು ಮಾಡುವರು ಪಾಪಾತ್ಮರವೆ | 
[ಖಳಿದ * -ಇಟ] | 
ಏಳಿಬ್ಬಳ್ಳೆ (ನಾ). ಏಳು ಎರಡು ಬಳ್ಳ ; ಹದಿನಾಲ್ಕು ಬಳ್ಳ : ಇಲ್ಲಕುಳ್ಳೇ 
ಳಿಬ್ಬಳ್ಳ [ಪಾಠಾಂ. ಕೂಟಸ್ಸೇಡಿಬ್ಬಳ್ಳ] ಮೇಲಳ್ಕಿ (ಎಕ. 1೪, ಚಾಮರಾ. 
೯೫-೯ ; 750). [ಖಳ್‌ (೮ ಏಚ್‌) + ಇರ್‌ (ಆ ಎರಡು) + ಬಳ್ಳ] 
ಏಳಿಲ, ಏಳಾಲ, ಏಳಿಲು (ನಾ). ತಿರಸ್ಕಾರ; ಅವಮಾನ: 
ಮರುಳನಿನನತ್ತ ಡೇನೆಂದೇಳಿಲವ ಮಾಡದೆ ( ಸಿದ್ಧರಾ. ೨-೬೦) ; ಒಂದರಳು 
ಪಜಠಿದು ಬೀಳೆ ಕಳೆದುಕೊಳಲೈ ಲಜ್ಜಿಸಿಯೇಳಿಲದೊಳಾ ಕುಸುಮವಂ 
ಶಶಿಮೌಳಿಗರ್ಪಿತವೆನುತ ಮನದೊಳು ನೆನೆಯಲಣುಮಾತ್ರ (ಬಸಪು. 
೪೧-೧೦); ಕಾಳಗವನೇ ಬಲಿದು ತಹೆನಿನರೇಳಿಲವ ಮಾಡಿದೊಡೆ ರಿಪುಗಳ 
ಸೀಳಿ ಕರುಳನು ಮುಡಿಸದಿಹೆನೇ ನಿನ್ನ ಕಬರಿಯಲಿ (ಕುವ್ಯಾಉ. ೭-೧೨); 
ಒಂದಾವೃತ್ತಿ ಪ್ರೀತಿಸಿದವಳೀಕೆ; ಆದರಿಂದ ವಸುಮತೀದೇವಿಯ ಹೊರ 
ತಾಗೂ ಏಳಿಲವನಾಂತೆನೆಂದು ತಿಳಿದೆನು (ಶಾಕುಂತ. ೬೦-೧೬). ಬಿಳಾಲ: 
ಆಳು ಗೆದ್ದಕೆ ನೋಡು ಆರಸಗೆ ಜಯಪ್ರದ ಆಳು ನುಡಿದೆದ್ದು ಅರಸು ನುಡಿ 
ದದ್ದು ಏಳಾಲಮಾಡದೆ ಯಾದವ ಕುಲನುಣಿ ಪಾಲಿಸಬೇಕಯ್ಯ 
(ಮೋಕ್ಷದೀ. ೩-೧೪). ಏಳಿಲು: ಇಂದು ನಾ ಬಂದಂತೆ ಹೋದರೆ ಮುಂದೆ 
ಖಳರಿಗೆ ರಾಮನೇಳಿಲು ಕೊಂದು ಕೂಗುವೆ ದನುಜನಳವಟೀತವನ ಲಂಕೆ 
ಯನು (ಕೌಶಿರಾ. ೧೧-೧೩). 
`ಏಳಿಲಮಾಡು ಎ ತಿರಸ್ಕಾರಮಾಡು; ಕಡೆಗಣಿಸು: ಎಲೆ ದುರಿತವೆ 
ನೀಯೆನ್ನ ಎ[ ಐ. ಳಿಲಮಾಡದೆ ಸಾಗಿನ್ನೆ ಕಡುಛಲ ಮಾಡಲಿ ಬನ್ನಬಡುವೆ 
ನಮ್ಮ ನಳಿನಾಕ್ಷನಾಣೆ ನೀ ಕಿಡುವೆ (ಪ್ರಸಕೀ. ೩೬ ಪಲ್ಲವಿ). "ಏಳಿದ' 
ಪರಾ. [?] 
ಏಳಿಲಂಗೆಯ್‌, ಏಳಿಲಗೆಯ್‌ (ಕ್ರಿ) -ಏಳಿದಂಗೆಯ್‌ : ಅಮೃತ 
ರುಚಿಯನಿರದೇಳಿಲಂಗೆಯ್ದತುಳ ಸಾಮ್ಯಕೃತಿ ಕರ್ತುವಿಗೆ (ಸೌಂದ ಪು. 
೧-೧೫). ಏಳಿಲಗೆಯ್‌ : ಪ್ರಳಯಕಾಲಾಬ್ಧಿ ಗಂಭೀರರವವನೇಳಿಲ 
ಗೆಯ್ವ ನಿಸ್ವನಂ (ರಾಘಚ. ೧೪-೯). [ಐಳಿಲ+ ಕೆಯ್‌,] 
ಏಳಿಲಗೆಯ್‌ "ಏಳಿಲಂಗೆಯ್‌' ನೋ. 
ಏಳಿಲು "ಏಳಿಲ' ನೋ. 
ಏಳಿಸು; (ಕ್ರಿ). ಅವಹೇಳನ ಮಾಡು; ನಿಂದಿಸು; ಹೀಯಾಳಿಸು: | 
ಇ ಏಳಿಸಿದುದು ಕಡೆಗಣಿಸಿದುದಕ್ಳು? (ಕವಿಕಂ. ೧೩೮) ; ಕಿಜಕಡೆಂದೇಳಿಸಿ 
ಪಗೆಯಂ ಪಜಕಿಪಡೆ ಕಿಡಿಸದೊಡೆ ಪೆತ್ತು ಕಾಲದ ಬಲಮಂ ನೆಜಕಿದಿಆಿಗುಂ 
(ಕವಿರಾ. ೩-೧೪೯); ದಿವಮನೇಳಿಪಂತು ಮಿಳಿರ್ವ ವಿವಿಧ ಕೇತನಂಗಳಿಂ 
ಸದಾ ನಿಕೇತನಂಗಳಿಂ (ಪ 0 ಪ ಭಾ. ೧-೫೮) ; ಸಂಸಾರೆಸುಖಕ್ಕೆ ದರ್ಪ 
ವಿಸಯಂಗಳನೇಳಿಸಿ ಕಾಡಿಯಾಡಿ ಕಾಮಾರಿಯನರ್ಚ್ಜಿಸಲ್ಯೆ ನಲಿದಿರ್ಪ್ಪ 
ಮುನೀಶ್ವರನೀ ಧ್ರುವೇ ಶ್ವರ (ಸೌಇಇ. XI-i, ೯೭-೩೩ ; 1062); 
ಕೆಮ್ಮಾಸೆ ಗುಜುಜುದಲೆ ಬಳೆದ ಕಾಳೋರಗನನೇಳಿಸುವ ತೊ ಳ್‌ 
(ಹಚಕಾ. ೫-೨); ಬಾಲಕನೆ ಘಾಯವನು ನಸುನಗುತೇಳಿಸುತ ದಂಡೆ 
ಯಲಿ ತಡೆದನು ತಿವಿದನವನುರವ (ಕುವ್ಯಾಜ್ರೋ. ೬-೫೮); ರಜಕನೆನ್ನ 
ನೇಳಿಸಿದನಿಲ್ಲಮಾದಮೆಟ್ಕಆಕಿಸಿದೆಂ (ರಾಮಾ ಶ್ವ. ೨೪-೨೮). 
[ನಳ್ಳಾ + - ಇಸ್ಕು. / ತಮಿ. ಮಲ, ಎಳಿ- ಲಘುವಾಗು, ಕುಗ್ಗು] | 


ರೆಂದ (ನಿಭಾಗ. ೧೦-೨೮-೩೫). 


[5 


೧೧೬೬ 


10 


35 


45 


ಏಳೆಳಿಕೆಟ್ಟಾಣಿ 


ಏಳಿಸ್ಕು "ಏಟಾಸು? ನೋ. 
ಏಳು "ಎಟ್‌? ನೋ. 
ಏಳ್ಕು "ಎಟ ನೋ. 
ಏಳುಂಮಲೆ, ಏಳುಮಲೆ (ನಾ). ಏಳುಜೆಟ್ಟಿ; ತಿರುಪತಿ: ನೀಳಗಿರಿ 
ಹಡಿಯಘಟ್ಟಂ ಯೇಳುಂಮಲೆ ಕಂಚಿ ತುಳುವ ರಾಜೆ ೦0 ದ್ರ ಪುರಂ 
ಕೋಳಾಲ ಬಯಲು ನಾಡುಮನಾಳಾಪಡೆ ಕೊಂಡ ವಿಷ್ಣುವರ್ದ್ವನದೇವಂ 
(ಎಕ. ೪11, ಶಿವಮೊ. ೪೦-೫೨; 1180) ;. ನೀಳಾದ್ರಿಯಘಟ್ಟಂ ಏಳುಂ 
ಮಲೆ ಕಂಚಿ ತಳ್ವರಾಜೇಂದ್ರ ಪುರೆಂ(ಎಕ. ೫೪1, ಚಿಕ್ಕನಾ. ೬೨-೧೦; 1242). 
ಏಳುಮಲೆ: ಪುಲಿಗೆಜಕಿ ಕನ್ನುರೇಳುಮಲೆ ಕಾಸವಳಂ ಬನವಾಸೆನಾಡು 
(ಮೈಆರಿ. ೧೯೨೯, ೬೫-೩೮; 1081). 
[ಏಳ್ಳು (ಆ ಏಚ್‌) * ಮಲೈ] 
ಏಳುಕೋಟ "ಏಟ್ಟೋಟ ' ನೋ. 
ಏಳುನೂಲು "ಏಟ್ನೂಜು' ನೋ. 
ಏಳುನೆಲೆ (ನಾ). ಏಳು ಅಂತಸ್ತು: ಏಳುನೆಲೆಯ ಕರುಮಾಡದುಪ್ಪ 
ರಿಗೆ(ಆದವ. ೭೬); ಕಲ್ಲುಬರಗೆಯೆ ತುರಕ ಗಂಗ ಶಲಾರನು ಬಂದು 
ಮುಜಾದು ಸುಡಿಸಿದಂಥಾ ಬಾಗಿಲುವಾಡದ ಗೋಪುರವನು ಏಳುನೆಲೆಯಾಗಿ 
ಮಾಡಿಸಿ (ಎಕ. ೪, ಬೇಲೂರು. ೩-೧೨೫; 13971). 
[ಏಳ್ಳು (ಆ ಏಲ್‌) + ನೆಲೆ] 
ಏಳುಬೆಸನ "ಎಟ್ಸಿಸನ? ನೋ. 
ಏಳುಮಲೆ "ಏಳುಂಮಲೆ' ನೋ. 
ಏಳುಸ್ವರೆ (ನಾ). ಏಳು ವಿಧವಾದ ಧ್ವನಿ, ಸ್ವರ; ಸಪ್ತಸ್ವರ: 
ಎಳೆಯ ಕಂದೆನ ಕೂಗು ಸೀಳಿಸಿ ಬೆಟ್ಟಿ ನನೆ ಏಳುಸ್ವ ರದ ನಿನಾದವು 
ತುಂಬಿತು ಭಾಳಚಂದ್ರನಿಗೆ ಕೇಳಿತು (ಸಿದ್ಧಪು. ೫-೯೧). 
[ಏಳ್ಳು (ಆ ಏಲ್‌) + ಸ್ವರ] 
ಏಳುಹ (ನಾ). ಏಳುವಿಕೆ: *ಇದಿರೇಳುಹ (ಪ್ರತ್ಕುತ್ಕ್ರಮ, ಪ್ರಯೋ 
ಗಾರ್ಥ) ೨ (ನಾಚಿರಾ. ಕಿ). [ಏಳು (ಆ ಏರ್ಯ) + -ಹ್ಮ) 
ಏಳೆ, (ನಾ). [ಛಂದ] ಒಂದು ಜಾತಿಯ ಛಂದಸ್ಸು: ಭುಜಗಪಕ್ಷ 
ಪುರಗಣ ವ್ರಜದೊಳಾಅಜಕೊಳಕ ಕ್ಳುಮಜಗಣೇಳೆಗಿಭಗತೀ (ಭಂದೋಂಬು. 
೫-೧೩) ; ಮದನವತಿಯಕ್ಕರಂ ಚೌಪದಿ ಗೀತಿಕೆಯೇಳೆ ತಿವದಿಯುತ್ಸಾಹಂ 
ಷಟ್ಟದಿ (ಛಂದೋಂಬು. ೧-೫೬); ನಾಗವರ್ಮನು ಹೇಳಿರುವ ಅಕ್ಕರಿಳೆ, 
ಮದನವತಿಿ, ಛಂದೋವತಂಸ, ಚೌಪದಿ... ಏಳೆ ಇವು ಏಳೂ ಅಕ್ಕರದ 
ಪ್ರಸ್ತಾರದೊಳಗೇ ಸೇರುತ್ತವೆ (ಕೈಪಿಡಿ. ೧೩೦). 
[?. 1 ತೆಲು. ಏಲ./ ಸಂ. ಏಲಾ) 
ಏಳ್ಳೆ (ನಾ). (?) : ವನರುಹಮೆಡ್ಡಮಪ್ಪ ಮೊಗಮಾದ ತಳಿರ್ತಳಮಾದೆ 
ಕೋಕಿಳಧ್ವನಿ ಸರಮಾದ ಪಣ್ಣಡಕೆ ಬಾಯ್ದೆಆಕಿಯಾದೆಳವಳ್ಳಿಯೇಳೆ 
ನೂತನತನುವಾದ ಮಲ್ಲಿಗೆಯ ತುಂಬಿಯ ಕೂ ಟ ಮೆ ನೋಟಮಾದ 
ನಂದನವನಲಕ್ಷ್ಮಿ ಕಣ್ಣೆಸೆದು ತನ್ನನೆ ನೋಡಿಸಿದಳ್‌ ತಯಾರ್ಯರಿಂ 
(ಶಾಂತಿಪು. ೭-೧೦). [?] 
ಏಳೆರಡು "ಏಟಕ್ಕ್‌' ಪರಾ. 
ಏಳೆಲೆಬಾಳೆ "ಏಟ್‌ಲೆವಾಟ್‌' ನೋ. 
ಏಳೆಲೆವಾಳೆ "ಏಟಕಿಟೆವಾಟ್‌? ನೋ. 
ಏಳೆಳೆ (ನಾ). ಏಳು ಎಳೆ; ಏಳು ನೂಲು: “ಸಪ್ತ ಕೀ-ಏಳೆಳೆಗಳ ಡಾಬು” 
(ಸಿದ್ಧಾಂತಿ. ೧೭೫). 
[ಏಳ್ಳು (೮ ಏಲ್‌) + ಎಳ್ಳೆ (ಆ ಎಲ್ಲಕ್ಕೆ) 
ಏಳೆಳಿಕೆಟ್ರಾಜೆ (ನಾ). ಏಳು ಎಳೆಗಳ ಅಥವಾ ಸಾಲುಗಳ ಗುಂಡಿನ 
ಸರ (೪). (ಎಳೆಕೆ - ಕಟ್ಟಾಣಿ] 


ಏಳ್ಳರಿಸು 


ಏಳ್ಳೆರಿಸು. (ಕ್ರಿ). ಏಳುವಂತೆ ಮಾಡು ; ಎತ್ತಿಕೊಳ್ಳು; ಆಲಿಂಗಿಸು 
(2) : ಮೆಯ್ದ ಡವುತ್ತೊ ಲವಿಂದಂ ಬಾಯ್ದಂಬುಲಗೊಟ್ಟು ಪಿಡಿದು ರಂಜಿಪ 
ಮುಮ್ಮೊನೆಗೆಯ್ದುವನಿತ್ತೊಲವಿಂದೀರಯ್ದು ಭುಜದಿನಾಗಳೇಳ್ಕರಿಸಿ 
ಪೆರ್ಚುತ್ತುಂ (ವೀರವಿ. ೧೨-೧೨೫). [ಏಳ್‌ (೮. ಏಲ್‌) + ಕರಿಸು?] 

ಏಳ್ಳೆ (ನಾ). ಏಳುವುದು: ಮಾನು ಡಿಯೆ ಮಾರ್ಮಲೆತುದವನೇಕ್ಕೆ 
ಯೊಳ್‌ (ಶ್ರೀರಾಮಾ. ೫೬೨-೨೬೭). [ಖಳ್‌ (೮. ಏಲ್‌) * ಇಕೆ) 

ಏಳ್ಗೆ ಡಲು "ಎಟ್ಟಿಡಲ್‌' ನೋ. 

ಏಳ್ಗೆ "ಎಲ್ಲಿ? ನೋ. 

ಏಳ್ದೆವಾಡಿವ "ಏಟಕ್ಸೆವಾಡಿವ' ನೋ. 

ಏಿಳ್ಗೆವೆಅು "ಏಲಕ್ಲಿವೆಟು' ನೋ. 

ಏಿಳ್ವಡಧಿ (ನಾ). ಏಳು ಸಮುದ್ರ; ಸಪ್ತಸಾಗರ : ವಡಬಶಿಖಿಯಲ್ಲಾ 
ಯೆನುತಯೇಳ್ವಡಧಿಗಳು ಕದಡಿದವು (ಬಸಪು. ೫೮-೬೨). 

[ಏಳ್‌ (೮. ಏಲ್‌) + ಜಡಧಿ] 

ಏಳ್ತರ್‌ "ಎಟ್ಟಿರ್‌' ನೋ. 

ಏಳ್ತರ "ಎಲ್ಲರ? ನೋ. 

ಏಳ್ನೂರು "ಎಲ್ಲೂಲು' ನೋ. 

ಏಳ್ನೂಮಿ "ಎಲ್ನೂಜು' ನೋ. 

ಏಳ್ಬದೆ (ನಾ). ದಡ್ಡತನ (ಸ್ಕಾಂಡರ್‌). 

[?. 1 ಶಮಿ. ಏಟಕ್ಕಿ - ಮೂರ್ಬ, ಮೂರ್ಪತ್ವ] 

ಏಳ್ಳೆಸನ "ಏಟಕ್ಸಿಸನ' ನೋ. 

ಏಳ್ಮೆಡಿ (ನಾ). ಏಳರಷ್ಟು; ಏಳುಮಡಿಯಷ್ಟು : ಅಗೊ ಬಂಗಾರದ 
ಮೂಡಲದಿಂದ ಬೀಸಿತು ಉರಿಗಾಳಿ ಏಳ್ಮಡಿ ಮಧ್ಯಾಹ್ನದ ಉಸಿರಿಂದ ನನ್ನಾ 
ತ್ಮಕೆ ದಾಳಿ (ಅರಳು. ೨೦೭-೨). [ಏಳ್‌ (ಆ ಏಲ್‌) 4 ಮಡ್ಮಿ] 

ಏಳ್ಮಿ "ಏಟಕ್ಕಿ' ನೋ. 

ಏಳ್ಜೆತ್ತು "ಎಟ್ಟಿತ್ತು' ನೋ. 

ಏಟ್ಟಿರೆಲಕ್ಕೆ (ನಾ). ೧. ಏಳೂವರೆಲಕ್ಷ. ೨. ಏಳೂವರೆಲಕ್ಷದೇಶ; 
ರಟ್ಟನಾಡು; ಚಾಲುಕ್ಯರ ರಾಜ್ಯ: ಕೇಳ್ವನ ಕಿನಿಯೊಳು ಗೂಂಟಮ 
ನಾಳ್ವಿನೆಗಂ ಬೆಟ್ಟ ತೆನಿಸುಯೊಟ್ಟ ಜಿವಿರುದಿಂದೇಳ್ವರೆಲಕ್ಕೈಯೊಳದಟುರ್ನೇ 
ಳ್ವಿನೆಗಂ ನಿಗಳವಿಕ್ಕಿದಂ ಭೂತನ್ಸಿ[ಸ್ರಿ]ಪ (ಇಆ. 2೭11, ೯೬-೧೧ ; 1187). 

[ಏಳ್‌ (೮ ಏಲ್‌) + ಅರ್ಕೆ + ಲಕ್ಕೆ] 

ಬೀಲ್‌), ಏರು, ಏಳು, (ಕ್ರಿ). ೧. ಮೇಲಕ್ಕೆ ಹೋಗು ; ಹತ್ತು; 
ಆರೋಹಿಸು: ಕುಡುಕೆಯೇರ್ದ ಕುಣುಂಬನಂತೆ ನಡುಗುತ್ತುಂ 
(ಧರ್ಮಾಮೃ. ೧-೧೪೪); ಉತ್ತ ಮತೇಜಿಯಿರಲು ಧರೆಯೊಳು ಹದ್ದನೇರ್ವರೆ 
(ಪುರಂದ. ೨-೭೫-೧೫). ೨. ಮೇಲೆಬೀಳು ; ಯುದ್ಧಮಾಡು: ಉಟಾದೆ 


N೬೭ 


ನಿನ್ನ ಮಕ್ಕಳ ನಿನ್ನೇರ್ದೊಡಮಲಕಿಯೆಂ ಪೆರ್ಜಸಮನೆ ಪಿಡಿದೆನ್ನನೆ ರಣ |35 
ದೊಳಟಾನೆಂ (ಪಂಪಭಾ. ೯-೮೭). ಏರು: ೧. ನಿರ್ಜರೆಪಾಲನೈರಾನತವ 

ನೇರ್ದು (ರಾವಣೋ. 6) ; ತಾರಮ್ಮಯ್ಯ ತಂದು ತೋರಮ್ಮಯ್ಯ ದೂರದ | 
ಬಾನಿಗೆ ಏರಿದ ಚಂದ್ರನ (ಕಎಪು. ೮-೨) ; ಕುದುರೆ ಏರಿ ನೋಡ ಹತ್ತಿದನು | 
(ಬಂಗಾಣೆ. ೬೦). ಏಯ್ಯ್ಯ : ೧. “ಏಜು- ಆರೋಹಣ, ಸಮಗ್ರತ್ವೇ, 

ಕ್ಷತೇ ಚ” (ಶಮಧಾ); ಕೆಟ್ಟ ಪ್ಪಿನುಳ್‌ ತೊಆದಾರಾಧನೆ ನೋನ್ತು 

ತೀರ್ತ್ವಗಿರಿ ಮೇಲ್ಸ್ವರ್ಗಾಲಯಕ್ಕೇಜಸಿದಾರ್‌ (ಎಕ. 11, ೭೬-೪ ; 700); 

ಕೊಲ್ಲೆಂ ಬಿಸುಡಾಯುಧಮಂ ಪುಲ್ಲಂ ಕರ್ಚೆ «ಯು ಪುತ್ತನಡಿಗೆಜಗೆನ್ನಾ 

(ಕನಿರಾ. ೩-೨೦೦) ; ವಿಮಾನಮನೇಟಃ (ವಡ್ಡಾರಾ. ೮೩-೨೧) ; ಕಾಮಂ 

ಕಳನೇಜಂವಂತೆ ಸೆಜ್ಜಿಯನೇಟ (ಪಂಪಭಾ. ೩-೮೧ ವ); ಮೇರುವನೇಉಸಿ 

ನೋಡಿದವರ್ಗಿೇ ಧರೆ ತಾಂ ಕಿಜಿದಾಗಿ ತೋಣದೆ (ಧರ್ಮಾಮೃ. ೧-೧೭೯) ; | 4 
ಎತ್ತಿನ ಬೆನ್ನನೇಜಂದವರು ಬುದ್ಧಿ ವಂತರೇ (ಪುರಂ ದ. ೨-೭೫-೧೬). 


40 


ವಿಲ್‌ 


4 


೨. ಚಾತುರಂಗದ ಚರಣಹತಿ ನಿರ್ಧೂತ ಧೂಳೀಮಯಮಖಿಳ ದಿಗುಜಾತ 
ವೆನೆ ಥಟ್ಟಣಿಯಲೇಜಕಿತು ಪಾಂಡುಸುತಸೇನೆ (ಕುವ್ಯಾದ್ರೋ. ೧೮-೨೫) ; 
ತುಡುಕಿ ಲಗ್ಗೆ ಯನೇಆಕಿಂದು ವಜೀರರ್ಗೆ ಕಡುಗಲಿ ಖಾನ ಬೆಸಸಿದ 
(ಕಂ ನವಿ. ೧೩-೪೫). ೩. ಉಬ್ಬು; ಸಂತೋಷಪಡು; ಅಭಿವೃದ್ಧಿ 
ಹೊಂದು : ರಾಯ ಮನವೊಲಿದೇಟಸಿದರೇಜುವುದು ದೊರೆ ಮನ 
ಮುಜಿಯೆ ಕುಂದುವುದು (ಕುವ್ಯಾಕ. ೧-೨೪). ೪. ಗಣನೆಗೆ ಬರು; 
ಮೆಚ್ಚಿಕೆಯಾಗು : ಕಸವರದ ಸವಿಯುಮಂ ಭಯರೆಸಕದ ಸವಿಯು 
ಮನದೆಂತುಮಾನಜಕಿಯದುದೆಂ ವಸುಮತಿಯಜೇವುದು ನೀಂ ಪುರುಡಿಸಿ 
ನುಡಿದೊಡೆ ನಿನ್ನ ನುಡಿದ ಮಾತೇಜುಗುಮೇ (ಪಂ ಪಭಾ. ೧೨-೧೮೦) ; 
ನಿಮಗಾವುವು ಮನಕೇಉವುವಟ್ಟಜಕಿನವನಾಯ್ಯುಳಿಗೊಳ್ಳಿ ೦ (ಕಮದ. 
೯೫ ಪ್ರಯೋ). ೫. ಹತ್ತು; ಉಂಟಾಗು; ಒದಗು : ಕುದಿವ ಕೂಟಂತೆ 
ಕುದಿದು ದಗೆಯೇಜಕದ ಕೋಡಗದಂತೆ ಬೆಜಗಾಗಿ (ಧರ್ಮಾಮೃ. ೩-೩೫); 
ಸುಧರ್ಮ್ಮದಿಂ ಪ್ರತಿಪಾಳಿಸುವರು ಉಪೇಕ್ಷಿಸಿದಡಾ ದೋಷಂ ನೂಟ್‌ರ್ಪ 
ದಿಂಬರಿಗೇಜುವುದು (ಸೌಇಇ. 1x-, ೨೫೪-೧೯ ; 1148) ; ಪಿರಿದು ಬಯ 
ಸುತವರಿರ್ವಕಿಸೆದರಾಗ ಸ್ಮರಮೋಹನದ ಸೊಕ್ಕೇಜಕೆ (ಕಂನವಿ. ೧೦-೫೨). 
ಏರಗತ್ತು - ಏರಿದ ಗತ್ತು; ಮೇಲೇರಿದ ಧ್ವನಿ: ಏರಗತ್ತಿನ ಕಾಳಿ 
ಕೂಗಿತೊ ಜಯಭೇರಿ ಕೇಳಿ ಸಿಡಿದ್ದೋತ ಫಿರಂಗಿ ದಂಡ (ಲೋಕಗೀ 
೨೨೮-೩). ಏರಸಲ್ಲು- ಗಮನಕ್ಕೆ ಬರು: ನಿನ್ನಂತಹ ಪರಮ ನಾಗರಿ 
ಕನ ಲಕ್ಷ್ಯಕ್ಕೆ ಏರಸಲ್ಲದ ಅಲ್ಪನಿಷಯ (ಬೆಟ್ಟಅ. ೫೬-೨೩). ಏರಿಬರು ಎ 
ಮೇಲೆ ಬೀಳು; ಅಡರು: ಮಿಂಚುತಿದೆ ಆಗೀಗ ಇರುಳಿಗೆ ಏರಿ ಬರಲಿವೆ 
ಮೋಡವು (ನೆಲಮು. ೪೭). ಏರಿಹೋಗು ಎ ಏರಿಬರು : ಸಿಂಹಿಣಿಯಂತೆ 
ಗೌಹರಳ ಮೇಲೆ ಏರಿ ಹೋದಳು (ಕೊತಕಾ. ೬೫); ಸೋಮಣ್ಮನ 
ಮೇಲೆ ಏರಿಹೋಗಿ (ತುಂಗಭ. ೫೩). ಏರುಹಾಕಿಕೊಡು - ಮೇಲೆ ಹಾಕಿ 
ಕೊಳ್ಳು; ಪಕ್ಷ ವಹಿಸು: ನೀವು ಹೀಗೆ ಏರುಹಾಕಿಕೊಡುವುದರಿಂದ 
ಲೇನೆ ಅವಳಿಗೂ ನನ್ನ ಕಂಡರೆ ಅಷ್ಟು ದ್ವೇಷ (ನಿಂದೆನೆ. ೪೪). ಏಜಲಿಕ್ಳು ಎ 
ಪೀಠವನ್ನುಕೊಡು: ಆಸ್ಥಾಯಿಕಾಜನಕ್ಕೆ ಲಕ್ಕೆ ತೆಜದಿಂ ಪೊಗಟ್ಟು ಸಾರೆ 
ಕರೆದೇಜಲಿಕ್ಕಲ್ವೇಯ್ದಿ ಕರೆದು ಕುಳ್ಳಿರಿಸಿ (ಶಾಂತಿಪು. ೩-೫೩ ವ). 
ಏಲಲ್ವೀಲಕ್‌ - ಮೇಲೆ ಹತ್ತುವುದಕ್ಕೆ ಹೇಳು : ಆ ರಥಮಂ ಮನೋ 
ರಥಮಂ ಬೆರೆಸೇಆಕಿ ಚೂತಲತಿಕೆವೆರಸು ಸುಭದ್ರೆಯನೇಜಲ್ವೇಲ್ದು 
(ಪಂಪ ಭಾ. ೫-೨೦ ವ). ಏಲಕಿಕೊಳ್‌ - ಮೇಲೇರು; ಹತ್ತಿಕೊ: 
ಮುಕ್ಕಣ್ಣನರಸಿಯ ಬೀಳ್ಕೊಂಡು ರತಿದೇವಿ ದುಕ್ಕದಿಂದಾಯಾಸಗೊಳುತೆ 
ಅಕ್ಕರಿಗನನೇಜಕಿಕೊಂಡು ತೀವ್ರದಿ ಬಂದು ಹೊಕ್ಕಳು ಕುಸುಮಾವತಿಯ 
(ಮೋಹತ. ೮-೪೯). ಏಜಕಿನೂಂಕು - ಮೇಲಕ್ಕೆ ತಳ್ಳು: ಲುಳಿತಾಳಕೆ 
ಜಾಳಮಂ ಕೊಡಂಕೆಗೆ ತೆಗೆದೇಆಕನೂಂಕಿ ಮಣಿಕಂಕಣಮಂ ಕಳಶೋ 
ತ್ಯರಂಗಳಂ ತೆಗೆದಭಿಷೇಕ ದೇವತೆ ಯರಂದದಿ ನೊಪ್ಪಿದರ್‌ 
(ಕಾದಂಪೂ. ೭೧). 8 
[ಡೇ. ॥ ತಮಿ. ಮಲ. ಏಜು; ಶುಳು. ಏರು; ಕೊಡ. ಏರ್‌; 
ತೆಲು. ರೇಗು, ರೇನ್ಯು ಕೇಯು, ರೇವು] 
ವೀಜ್‌ (ಕ್ರಿ). ಯೋಗ್ಯವಾಗು; ತಕ್ಕುದಾಗು; ಸಾಧ್ಯವಾಗು. 
"ಏರ್ಪಡ್ಕು? ಪರಾ. 
(ದೇ. ॥ ತಮಿ. ಏಲ್‌; ಮಲ. ಏಲು, ಏಲುಕ; ತೆಲು. ಏಲಯು] 
ಏಲ್‌, (ಕ್ರಿ). ಆಯ್ದುಕೊ; ಆರಿಸಿಕೊ (ಕಿ). 
; [?. / ಶುಳು. ಸಾರು; ತೆಲು. ಏಜು) 
ಏಲ್‌, ಎಲ್ಕು (ನಾ). ೧. ಗಾಯ; ಹುಣ್ಣು; ವ್ರಣ: ಕೆಲಕೇ 
ರ್ಗಳಿಂದೆ ವೇದನೆಗಳಂ ಸೈ ರಿಸಡೆ ಗಳದಸುವನು ಪಿಡಿದವರ್‌ 
(ಜೈ ಮಿ ಭಾ. ೧೬-೪೦). "ಏರ್ನ್ಪೆಜು' , "ಏರ್ವಡೆ'? ಫರಾ, 


ವೀಲ್‌, ೧೧೬೮ 


ಐಲ್ಕು : ೧. *ನಜು ಘಾಯಂ? (ಕರ್ಣಾನಿ. ೬೯); ಕಾರ್ತಿಕ. ಯಹಿ 
ಯರಂ ಮನದೊಳು ಬಗೆದೇಜುಂ ಪುಣ್ಮುಂ ವ್ಯಾಧಿಯುಂ ಪಸಿವು ನೀರಬಕ್ಕೆ 
(ವಡ್ಡಾಠರಾ. ೧೧೯-೪) ; ಏಜಕನೊಳ್‌ ಸತ್ತು ಕಲೆವೆರಸು ಪುಟ್ಟುವುದುಮಂ 
(ಚಾವುಂಪು. ೧೯-೧೬) ; ಪೇಆಕಿನ ಮೇಲೆ ಖಾಸಜಕಿಯೇಆನ ಮೇಲೆ ಬಡಿ 
ಗೋಲ್‌ (ಧರ್ಮಾಮೃ. ೧-೧೭೨) ; ಬಾಣಂಗಳಿಡೆಯಿಂದೆ ಸುರಿವ ಬಿಸಿ 
ನೆತ್ತರೇಜುಗಳ (ಹಚಕಾ. ೬-೬೭) ; ಏಜ ನೋವಿನೊಳಾದ ತೃಷ್ಣೆಯ 
ನಾಜಸುವರಿವಜಳವೆ (ಕುವ್ಯಾಭೀ. ೧೦-೨೬). ೨. ಪೆಟ್ಟು; ಹೊಡೆತ; 
ಏಟು: ಕಿಟ್ಟ ಬಾಳ್ವೆರಸು ಬಂದೆಆಗಿ ಇಆಕದಾತನೇಆಂ ಬಂಚಿಸಿ ಸಿಂಹ 
ಲಂಘನದಿಂ ಮೇಗೆ ನೆಗೆದು ವಜ್ರಸಮಾನಮಪ್ಪ ಕೈಯಿಂದೆಂ ಕುಮಾರ 
ನಾತನ ತೆಗಲೆಯಂ ತಿವಿದೊಡೆ (ವಡ್ಡಾರಾ. ೫೯-೨೮); ಸುಪ್ರತೀಕ[೦] 
ಕೆಯ್ಯ ಕಾಲ ಕೋಡೇಜಕಿನೊಳ್‌' ಬಲಮನೆಲ್ಲಂ. .. ತೊಟ್ಟುಟ್‌ದುಲಾದು 
(ಪಂಪಭಾ. ೧೧-೭೨ ವ); ಅಗಣಿತ ಬಾಣದೇಲನೊಳೊಟಕಿದೆ ರಕುತದ 
ಧಾರೆ ನಾದಿತು ರೆಥದ ಹಲಗೆಗಳ (ಕುವ್ಯಾದ್ರೋ. ೬-೨೭). [?] 
ವೀಲ್‌, ಏಲ್ಕು (ನಾ). ಯುದ್ಧ; ಸಮರ; ಕಾಳಗ; ಹೋರಾಟ: 
"ಏರ್ಪಸವಿಗ', "ಏರ್ವಲ', "ಏರ್ಮೆಸ? ಪರಾ. ಬೀಯ್ಕಿ: ಮೂಲ್ತಿ 
ಅರೆಸರಾಳ್‌ ಮಾರಿದಾಸ ಕರಿಯ ತಮ್ಮನ್‌ ನಾಗತರಾಸರಾ ಮನೆ ಮಗವು 
ಬಾಗೆ ಊರುಳ್‌ ಬಲ್ಲಹನ್‌ ಏಜಕಿನುಳ್‌ ಎಜಕಿದು ವಿಲ್ಲನ್‌ (ಎಕ. 2೪೬, 
ತುಮಕೂ. ೯೫-೫ ; 780); ಕರ್ಣಾರ್ಜುನರೇಜಂ ನೋಡಲ ಭೂತನಾಥಂ 
ಬಂದಂ (ಪಂಪಭಾ. ೧೨-೧೩೯); ಮೂಜು ಕೊಡೆ ಅಣ್ಣಿಯರ್ಪಿಣ್ಣುನೂರಾ 
ಏಜತಿನುಳ್ಳೆಆಿದು ಬಿಲ್ಲಾರ್‌ (ಎಕ. ೫೪1, ತುಮಕೂ. ೮೬-೪ ; ?); ರಿಪು 
ಬಲದೇಅ ನಾಲಗೆ ಹೊಗಳಲಮ್ಮದು ನೃಪತಿ ಕೇಳೆಂದ(ಕುವ್ಯಾಕ.೧೧-೫೧). 
ಬ” [< ಏಜ್‌] 
ಏಅಕೆಟ್ಟು "ಏಅಗಟ್ಟು' ನೋ. 
ಏಅಕಾಸು (ಕ್ರಿ). ವರುಗಾವು ಕೊಡು: ಪಯವ ಕೂಡಿದ ನೀರಿನಂತೆ 
ಮಧುರವ ಕೂಡಿದ ಅಂಭಸಿಯಂತೆ ತೈಲವ ಕೂಡಿದ ಉದಕದಂತೆ ನೋಡಿ 
ಏಜಕಾಸಲಿಕ್ಕೆ ಅಲ್ಲಿಯೇ ಆಅತಂತೆ ಸ್ಥಲ ಬೇಜಾಗಲಿಲ್ಲ (ಮೊ ಳಿ ಮಾ. 
೧೩೯-೫೬೫). [ಏಜ್ಯು (ಆ ನೀಟ್‌) ೬ ಕಾಸು] 
ಏಅಕುದುರೆ (ನಾ). ಏರುವ ಕುದುರೆ; ಸವಾರಿ ಕುದುರೆ: ಪಲ್ಲವಾ 
ದಿತ್ಯ ನೊಲಮ್ಪಸೆಟ್ಟಯೆನ್ಹು ಪೆಸರೆಂ ದಯೆಗೆಯ್ದು ಪಟ್ಟಂಗಟ್ಟ ಏಣ 
ಕುದುರೆ ಕೊಡೆ ಅಳಪಣ್ಣುವಕಳೆ ಕುಣ್ಣುನ್ನಳಿಗೆ ಕೀಟ್ವಟ್ಟ ಅಡ್ಡಣಿಗೆ:ಗದ್ದಿಗೆ 
ರಾಜಚಿನ್ನವ ಕೊಟ್ಟು (ಇ. 1-1, ೪೧-೧೩; 11ನೆಯ ಶತ). 0 
ಏಟಿಲ್‌ (ಎ ಹತ್ತುವುದಕ್ಕೆ) ಕುದುರೆ ಎಂದಿರಬಹುದು. 
[ಏಣ್ಮು (ಆ. ಏಜ್‌) + ಕುದುರೆ] 
ಏಜಗಟ್ಟು, ಏಅಕಟ್ಟು (ಕ್ರಿ). ಎತ್ತರವಾಗಿ ಕಟ್ಟು; ಎತ್ತರದಲ್ಲಿ 
ಕಟ್ಟು : *ಉಚ್ಚಂಡಮುಮಾಪ್ರಲಂಬಮೆನಲೇಜಗ[ಪಾಉಾಂ. ಜಕಿಕ]ಟ್ಟ 
ದುದಕೆ ನಾಮಂ? (ಮಂಗರಾ. ೧೩೫-೩೭) ; ಕೊಂದಡೆ ಕೊಲು ಹಣಮೆಂ 
ದಿಲ್ಲವೆನೆ ಕಾಲಬಂಧಿಸಿ ಬಿಗಿದೇಜಗಟ್ಟಿ ಮುಂದುವರಿವ ಕೋಪದಿಂದ 
ಪೊಯ್ಯಲು ಬಾಲಚಂದಿರಧರ ನಿಜದೋಜಕೆ (ಭೈರ ಸೂ. ೨೦೭-೨೯೨). 
ಏಐಕಟ್ಟು: “ಉಚ್ಚಂಡಂ, ಅಪ್ರಲಂಬಂ - ಈ ೨ ಏಆಕಟ್ಟದುದು” 
(ಹಲಾಯು. ೧೨೯-೯೮). 
[ನಲ (ಆ. ಏರ್‌) + ಕಟ್ಟು. 
ಕಟ್ಟು ಎಂದೂ ಬಿಡಿಸಬಹುದು] 
ಏಅತಿರುಹು (ಕ್ರಿ). ಎತ್ತಿ ತಿರುಗಿಸು; ಏರುವಂತೆ ತಿರುಗಿಸಿ ಹೊಸೆ: 
ಭೂರಿ ಹೂಂಕಾರದಲಿ ಮಾಸೆಯನೇಆತಿರುಹಿ ಮಹೋಗ್ರವಿಕ್ರಮನಾರು 
ಭಟಿಯಲಿ ಮೊಳಗುತೆದ್ದನು ನೋಡಿ ಕೆಲಬಲನ (ನಿಭಾಗ. ೧೦-೮೫-೩೫). 
[ಎಜು (ಲೈ ಏಜ್‌) + ತಿರುಹ್ಕು (ಆ ತಿರುಪು)] 


 ಏಜಕಿ ಕಟ್ಟು, ಏಜಲ್‌ + 


ಏಲಟ್ಟಿ 


ಏಣದೆಗೆ (ಕ್ರಿ). ಮೇಲಕ್ಕೆ ಎತ್ತು, ಸೇದು: ಸುಗಿದ ತೊಗಲೇಣದೆಗೆದಳ್ಳೆ 
[ಪಾಠಾಂ. ಕೆರೆದೆಗೆದಾಳೆಲ್ಲ, ಲೇದುದೆಗೆದೈ ಸೆ] ದಿಗ್ವಸನವೆತ್ತಿದ ಕತ್ತಿಯೊಡ್ಡಿದ 
ಕಪಾಲನೆರಸು (ಸಿದ್ಧರಾ. ೬-೧) ; ಉಬ್ಬಿದುರದೇಣ (ಪಾಠಾಂ.ಜಕಿ]ದೆಗೆದೊ 
-ಡಲ ಬಾಗಿದ ಬೆನ್ನ (ಜೈ ಮಿಭಾ. ೨೮-೪೬). [ಏಲ್ಗು (ಆ. ಏರ್ಯ) + ತೆಗೆ] 


5| ವಿಅನೂಂಕು (ಕ್ರಿ) ಮೇಲಕ್ಕೆ ಸರಿಸು: ಬಲದ ಕರಾಂಭೋಜದಿಂದೇಜ 


ನೂಂಕುತೊಡನುತ್ತುಂಗಸ್ತನಾಗ್ರಕ್ಕಿಳಿವ ಮುಡಿಯನಾಂತೌಂಕುತುಂ 

(ರಾಜಶೇ. ೩-೫೪). [ಏಜ್ಯ (ಆ ಏಲ್‌) + ನೂಂಕ್ಳು) 
ಬೀಖಾಗು (ಕ್ರಿ). ಗಾಯವಾಗು; ಪೆಟ್ಟಾಗು : ಅಣೆಯೆಂಬಲಗಿನೇಜೂ 

ಗಲಾತನ ಕಿವಿಗೆ (ತಿರುರ: ೮-೯). [ಐಲ್ಮು(£ ಏರ್ಯ) * ಆಗು] 


10| ವೀಖಾಟಿ, ಏರಾಟ (ನಾ). ೧. ಏರುವಿಕೆ; ಹತ್ತುವಿಕೆ: ತುರಗ 


30 


40 


45 


ದೇಾಟಿ ಗಜಾರೋಹಣ ಮುಖ್ಯ ವರಧನುರ್ವೇದ ಮುಂತಾದ... 
ಆಯುಧಸಾಧನೆಗಳನಾಗ ಪರಿಪೂರ್ಣದೆಲಿ ಸಾಧಿಸಿದರು (ಕಂನವಿ. ೪-೮೫); 
ನೀಜಕಿ ನೀಜನ ಕೂಟ ನೃಪನ ಸಾಂಬ್ರಾಣಿಯ ಏಖಾಟದಂತಿಹುದಕ್ಕಾ 
ನೀಜನು ಜಡಸತಿಯೊಳು ಕೂಡೆ ನೃಪನೆಕ್ತಿ ನೇಜೂಟಿದಂತಿಹುದಲ್ಲೆ (ಭರಡ. 
೭-೧೫). ೨. ಯುದ್ಧ; ಕಾಳಗ: ವರರೇವಂತನೇಖಾಟವನು ನಸು 
ನಗುತ ಬಲಿದ ದೃಢವಾಫೆಗಳು ದೃಷ್ಟಾವಳಿಯ ಹಯ ಪ್ರೌಢ ಪ್ರತಾಪರು 
ಹೊಳೆವ ಮಕುಟದ ಸಾಲುಗಳಲೊಬ್ಬದರು ರಾವುತರು (ಕುವ್ಯಾಉ. 
೪-೪೧). ಬರಾಟ: ೧. ಜರ್ಮನಿಯು ತನ್ನ ಏರಾಟವನ್ನು ಜೋರಿನಿಂದ 
ಸಾಗಿಸಿದ್ದರಿಂದ (ಮೇದಿಮ. ೧೯೭). ೩. ಸ್ಪರ್ಧೆ; ಪೈಪೋಟಿ; 
ಮೇಲಾಟ: ಸತ್ಕಸೌಂದರ್ಯಗಳ ಏರಾಟದಲ್ಲಿ ಬಣ್ಣಕ್ಕಿಂತಲೂ ಕಣ್ಣೇ 
ಮೇಲು (ವಿಚಾಮಂ. ೯೯). [ನಲು (ಆ ಏಜ್‌) + ಆಟ] 

ವೀಜಾಟಿಕೆ, ಏರಾಟಕೆ (ನಾ). ೧. ಆರೋಹಣ; ಮೇಲೆ ಹತ್ತು 
ವಿಕೆ: ತುರಗದೇ ಉಟಕೆಯ ಭಟರಿಗೆ ರುರುವಲಾ (ತೊರರಾ. 
೬-೩೦-೩೦). ಏರಾಟಿಕೆ: ೨. ಸ್ಪರ್ಧೆ; ಪೈಪೋಟಿ: ಗದ್ಮಲದಲ್ಲಿ 
ನುಗ್ಗಿ ಸ್ಥಲಮಾಡಿಕೊಳ್ಳಬೇಕು. ಈ ಏರಾಟಕೆಯಲ್ಲಿ ಭಾಗವಹಿಸದವರಿಗೆ 
ಗಾಡಿಯು ಸಿಕ್ಕುವುದಿಲ್ಲ (ಜಯಂತ. ೩೩೭). [ನಾಟ + -ಇಕೆ] 

ವೀಖಾಳಿ (ನಾ). ಯುದ್ಧವೇ ಶೀಲವಾಗುಳ್ಳವನು; ಯೋಧ: 
ಮಾಲಬಾಳಿಯುಮೋದಾಳಿಯುಮೇಯಾಳಿಯುಮಪ್ಪನಾಗಿ ಪಡೆಪಾಳಿಯೆ 

- ಕೇಳ್‌ (ಕಾವ್ಯಾವ. ೩೫೩). [ನೀರ್‌ + -ಅಳ್ಳಿ) 

ಏಆಕಿ "ಏರಿ? ನೋ. 

ಏಜಕಿಕೆ, ಏರಿಕೆ, ಏರ್ಕೆ (ನಾ). ೧. ಮೇಲೆ ಏರುವಿಕೆ; ಹೆಚ್ಚುವಿಕೆ. 
೨. ಎತ್ತರ; ಔನ್ನತ್ಯ: ಕೇಡಾಯ್ತೆನುತ ಧವಳಾರ ಗೋಪುರದೇಜಕಿ 
ಕೆಯ ನೋಟಕರು ಮುಜಾಗೆಡೆದು ದೂರದಲಿ ನಿಂದಿಹರು (ತೊರರಾ. 
೫-೭-೧೭); ಹುಸಿಹೊಲ್ಲ ಕೂರ್ಪರೆಡೆಯಲ್ಲಿ ಏಜಕಿಕೆಯ ಬಿಸಿಲು ಹೊಲ್ಲೆಂದ 
(ಸರ್ವಜ್ಞ. ೧೧೫೫). ಏರಿಕೆ: ೧. ಬೆಲೆಗಳ ಏರಿಕೆ ವಿಷವೇರಿದಂತೆ ಏರು 
ತ್ತಿದೆ (ರೂಢಿ). ಬರ್ಕೆ: ೧. ಸ್ಕಂದನಗಳೇರ್ಕೆ ಸಂಪರ್ಕದಿಂ ಬರುತಿರ್ದು 
ದುತ್ಸವದೊಳೇನೆಂಬೆನು (ಸರಶು.೧೧-೨೧). [ಏಜ (ಆ ಏಜ್ಯ್‌)*-ಇಕೆ] 

ಏಲಂಕ್ಕು, ಏರಿಕ್ಳು (ಕ್ರಿ). ಕುಟ್ಟು; ತೊಳಸು; ಥಳಿಸು: ವನಚರಿ 
ಯೇಜಿಕ್ಕುತ ಸುವ್ವಿಸುವ್ವಿಯೆಂಡೆನುತ ಬಿಡುವ ನಿಡುಸುಯ್ಗ್ಲ ತನಿಗಂಪು 
ಸೋಂಕಲೊಡನೆ ಸಿಂದುವಾರದೊಂದೊನಕೆ ಕೊನತರ್ತುದಾಕ್ಷಣದಿ 
(ಶ್ರೀಪಾಲ. ೩-೪೧)- ಏರಿಕ್ಕು : ಅಕ್ಕಿ ಏರಿಕ್ಕಬೇಕು (ರೂಢಿ). 

(ಏಜ್ಯು + ಇಕ್ಕು] 

ಏಲಟ್ಟ (ನಾ). ಯು ದ್ಧ ದ ಈಟಿ: ಏಜ ಭುಜಂಗಶಠಯ್ಯೆಯನಾ 
ಶಾರ್ಜಮನೇಉಿಸಿಯಾ ಶಂಖವನು ಹಾಜಲೂದಿದ ಹರಿಯನು ಕಂಡು 
ಕಂಸಗೆ ಏಆಟ್ಟ ಗೊಂಡಂತೂಯ್ತು (ನೇಮಿಸಂ. ೧೬-೫೪). 

[ಏಜ್ಯು (ಆ ಏಲ್‌) + ಇಟ್ಟ) 


ಬಿಸು 


ಏಸು, ಏರಿಸು (ಕ್ರಿ). ೧. ಮೇಲಕ್ಕೆ ಹೋಗುವಂತೆ ಮಾಡು; 
ಮೇಲಕ್ಕೆ ಹತ್ತಿಸು; ಮೇಲೇರಿಸು : ನಿಜವಿಜಯಗಜೇಂದ್ರಮನೇಆಃಸಿ 
ಮುಂದಿಟ್ಟೊಡಗೊಂಡು ಬರೆ (ಆದಿಪು. ೪-೨೪ ವ); ಖಚರರನಡರ್ದೆಜಕಿ 
ಸುವೆನೊ ಮೇರುಗಿರಿಯ ತೂಅಲ ತುದಿಯಂ (ಗದಾಯು. ೬-೧೭). 
ಶಿ. ಮುಡಿಸು; ಧರಿಸು: ಶೈವಾಗಮಂಗಳೊಳು ಕೇತಕೀಕುಸುಮಮಂ 
ಭೂತೇಶ್ವರಂಗೇಜಕಿಸಲಾಗದೆಂಬುದಂ ಮಾಣ್ಹು (ಬಸರ. ೬೩-೭೩). 
೩. ಬಿಲ್ಲಿಗೆ ಹೆಗ್ಗವನ್ನು ಕಟ್ಟು; ಹೆಜೆಯನ್ನು ಬಿಗಿ: ದ್ರೋಣಂ 
ಬಾಲಕ್ಷಿಂದು ಮಹಾಪ್ರಚಂಡಗಾಂಡೀವಮಂ ಕೊಂಡೇಆ್‌ಸಿ ನೀವಿ ಜೀವೊ 
ಡೆದು (ಪಂ ಪಭಾ. ೧೦-೬೪ ವ); ಪೂವಿನ ಬಿಲ್ಲ ಕೊಪ್ಪನೊಡೆದೇಟ್‌ಸಿ 
ತಾವರೆ ನೂಲ ನಾರಿಯಂ (ಶಮದ. ೫೫ ಪ್ರಯೋ) ; ಬಿಲ್ಲ ಗೊಲೆಗೇಜಕಿ 
ಸುತ ಚೌಪಟಮಲ್ಲ ಹೊಕ್ಕನು (ಕುವ್ಯಾದ್ರೋ. ೩-೨೦). ೪. ಹೆಚ್ಚಿಸು; 
ಅಧಿಕಗೊಳಿಸು; ಉಬ್ಬಿಸು; ಅಭಿವೃದ್ಧಿ ಪಡಿಸು: ಚೆಸಗೊಂಡುದಯಂ 
ಮೊದಲಾಗಿ ಸುರೇಜ್ಯಂ ನಿಂದ ರಾಶಿವರಮೆಣಿಸಿ ವಿಚಾರಿಸಿ ಭಗಣಂಗಳ 
ನವನೇಅೌಸಿ ವಯ ಸಮನ ಜಿ ವಯೋನುಮಾನಕ್ರಮದಿಂ (ಜಾತತಿ. 
೨೪-೩); ಶ್ವಸಿತದ ಕಂಪು ಕಂಪನಭಿವರ್ಧಿಸೆ ಬಣ್ಣದ ಸೊಂಪು ಬಣ್ಣ 
ವೇಆಕಿಸೆ (ಪುಷ್ಪಪು. ೨-೮೦); ರಾಯ ಮನವೊಲಿದೇಜಿಸಿದರೇಜುವುದು 
ದೊರೆ ಮನಮುಜೀಯೆ ಕುಂದುವುದು (ಕುವ್ಯಾಕ. ೧-೨೪). ೫. ಆರೋ 
ಪಿಸು, ಅನ್ವಯಿಸು: ಅದಲ್ಲದೆಯುಂ ಪಲವುಂ ಡೋಷಂಗಳಂ ಗುಣಂ 
ಗಳಾಗೇಟಾಸಿ ತಮ್ಮೊಳ್ಳಯ್ವೊಯ್ದು ನಗುತ್ತಂ (ಕಾದಂಪೂ. ೫೬೭); ತನ್ನ 


೧೯ 


ಏಉುಂಜವೃನೆ 


ಏಖಕಳಿ: ಆಗಲಾ ಸೌಮಿತ್ರಿ ಸಕಳ ಗುಣಾಗಮಜ್ಞನ ನುಡಿಗೆ ಗಿರಿದುದಿ 
ಗಾಗಿ ಬಂದೇಜಕಿಳಿದು ಬಿನ್ನೈಸಿದನು ರಘುಪತಿಗೆ (ತೊರರಾ. ೩-೫-೧೧). 
[ಏಜ್ಮು (ಆ. ಏರ್‌) + ಇಟಕ್ಕಿ) 


ಏಜ “ಎಟ್‌” ನೋ. 
5| ಏಜ್ಯು, ಏರ್ಕು (ನಾ). ೧. ಏರುವಿಕೆ; ಮೇಲೆ ಹತ್ತುವಿಕೆ: ಸೆಜಕಿಯು 


ಮೇಂ ನೆತ್ತವಾಡುವರೊಳ್‌ (ಎಇ. 2೭111, ೩೩೨-೪೪; 929). 
೨. ಎತ್ತರವಾದದ್ದು; ಎತ್ತರವಾದ ಭೂಮಿ. ೩. ವಾಹನ: 
_ಬೆಳ್ಳಂಚೆಯೆ ಜು ಪರ್ದೇಣು ಮುಗಿಲೇಜುಗಳನುಳ್ಳರುಂ ಸಗ್ಗಿಗರ 
ಮೊಗ್ಗ ರಂ ನಡೆವೆಡೆಯೊಳೆಳ್ಳ ನಿತು ಕುಂದಿಲ್ಲವೆಂದುರ್ವಿ ದಳ್ಳುರಿಯ ಕಣಿ 
ನೊಳ್ಳಟ್ಟಕೊಳಲು (ಉದ್ಭದೇ. ೩-೨). ಏರು: ಆ ಮಹಾನಾಟ್ಕದೇರಂ 
ತೀರಂಆ ನಲ್ಮೆಯ ಮುನ್ನೀರಿನ ಮಾರೆಂ ಭಾವಿಸಿ ಬಾಹ್ಮಸ್ಪರ್ಶವಿಮುಕ್ತಂ 
ದಿವ್ಯಾದ್ಭುತ ಸದ್ದರ್ಶನಯುಕ್ತಂ ನಾನಾಗಿರೆ (ಗ'ಣೇಶ. ೨೩-೬೦೧); 
, , .ಮಣಿಪಾಲದ ಏರು ಮುಟ್ಟುತ್ತೇನೋ ಇಲ್ಲವೊ ಆಂತ ಅನುಮಾನ 
(ಹೊಸಕ್ಷಿ. ೫೩). [ದೇ. 1 ತಮಿ. ಮಲ. ಎಲ್ಲ] 


ಐಲು (ನಾ). (ಚುಚ್ಚುವ) ಒಂದು ಆಯುಧ; ಈಟಿ: ಸದ್ದರ್ಶ 


ನಾಂತರಾಯಮೆಂಜೇಜುಗಳಿಂ ಖುಹಿದೂಷಣಮೆಂಬ ಬಡಿಗಳಿಂ ಕೆಡೆಯೆ 

- ಮೋದುತ್ತುಂ (ಧರ್ಮಾ ಮೃ . ೧೦-೮೭); ಒಆಕ್‌ವೆರಸಿದೇಟುಂ ಕುಪ್ಪಸ 
ವೆರಸಿದ ಮಾಹಮಂ ... ಮಳಲ್ವೆರಸಿದ ಕೂಲುಮೆಂತುಂ ಲೇಸಲ್ಲ 
(ಧರ್ಮಾಮೃ. ೧೪-೧೩೪). (7) 


ವರೆಂದರತ್ತಲೆ ಹರಹಿಕೊಂಬನು ಕೃಷ್ಣನ ದು ತನಗೇಆಕಿಸಿದ ಬಿರುದು [20 
(ಕು ವ್ಯಾದ್ರೋ. ೨-೬೪). ೬, ಪಡೆ; ಸ್ಟೀಕರಿಸು; ಕೈಗೊಳ್ಳು: 
ಅರಿಂಜಯರುಮೆಂಬವಧಿಜ್ಞಾನಿಗಳ್‌ ಬರೆ ಭಕ್ತಿಪೂರ್ವಕಮಿದಿರ್ಗೊಂಡು 
ವಂದಿಸಿ ವ್ರತಮನೇಟ್‌ಸಿಕೊಂಡು ಧರ್ಮಶ್ರವಣಾನಂತರಮಾದಿತ್ಯಗತಿ 
ಗಳ್ಗಿಂತೆಂದು ಬಿನ್ನಪಂಗೆಯ್ದಂ (ಚಾವುಂಪು. ೨೨-೨೧) ; ಸಮ್ಯಕ 


ಏಲ್ಲಿ "ಏಆಕ್‌' ನೋ. 

ಏಯ್ಯ "ಏಳ್‌? ನೋ. 

ಏಂ (ಅ). ಮೇಲಕ್ಕೆ: ಪೊಂಗಳಸದೊಳ್‌ ಪನಿನೀರಂ ತುಂಬಿ ಏಟು 
ಮೆತ್ತಿ ವಿಡಿದು (ರಾಮಾಶ್ವ. ೮-೨೧). [< ಏಜ್‌] 

ಏಜುಂಜವ್ವನ, ಏರುಜವ್ವನ, ಏಟುಂಜೌವನ, ಏಜುಜವ್ವನ (ನಾ). 


ಕಿ ಎವೆ 


ಪೂರ್ವಕಮಣುಬ್ರತಂಗಳನೇಟಸಿ (ಸು ಕುಮಾ. ೬-೪೨ವ). ಏರಿಸು; 
೧. ಏರಿಸಿ, ಹಾರಿಸಿ, ಕನ್ನಡದ ಬಾವುಟಿ (ಕನ್ನದಾ. x1) ; ಕೋರಿಸಿಕೊಟ್ಟ 
ಗುರು ಏರಿಸಲಿಕ್ಕೆ ಬಲ್ಲನೇ (ಗಾದೆ). ೨. ಹೆಚ್ಚೇನು ಹೇಳಲಿ? ನಿನ್ನ ಜೀವನ 
ಮಾಡು ಅವನಿಗೇರಿಸಿದಂಥ ಹೂವಾಗಿ ತಂಗಿ (ಪಯಣ. ೧೦೫) ; .ನೆಲದ 
ಮೇಲೆ ಹಾವುಗಳನ್ನು ಬರೆದು ಅರಿಸಿನ - ಕುಂಕುಮವನ್ನು ಏರಿಸಿ ಪಂಚ 
ಮಿಯ ಪ್ರಥಮಸಂಸ್ಕಾರವನ್ನು ನೆರವೇರಿಸಿದಳು (ಜಯಂತ. ೧). 
ಜಿ. ನಾನೇನೂ ಏರಿಸಿ ಮಾತನಾಡುವುದಿಲ್ಲ (ಬಿದುರೆ. ೧೯೦). 
ಏಲಾಸಿಕೊಳ್‌ ಎ೧. ಮೇಲೆ ಹತ್ತಿಸಿಕೊ, --ಕೂಡಿಸಿಕೊ: ಸಾಹ 
ಸಾಭರಣನ. ಸಾಹಸಮನಳವಲ್ಲದೆ ಪೊಗಟ್ಟು ತೊಡೆಯನೇಕಕಸಿಕೊಂಡು 
ಬಾಯೊಳ್‌ ತಂಬುಲಂಗೊಟ್ಟಂ (ಪಂಪಭಾ. ೭-೩೮ ವ). ೨. ಪಡೆದು 
ಕೊಳ್ಳು; ಸ್ವೀಕರಿಸು: ಭಟಾರರಂ ವಂದಿಸಿ ಸದ್ಭರ್ಮಮಂ ಕೇಳ್ದು 
ಶ್ರಾವಕಬ್ರತೆಂಗಳನೇಆಸಿಕೊಂಡು ವಂದಿಸಿ ತ ನ್ನರಮನೆಗೆ ಪೋದಂ 
(ವಡ್ಡಾರಾ. ೮೫-೯). &. ಪಕ್ಷವಹಿಸು ; ಸಮರ್ಥಿಸು : ಲೇಸನಾಡಿದೆ 
ರಾಮ ಬಳಿಕೆ € ನಾ ಸುಯೋಧನನಧಮನೇ ನೀನೀಸನೇಟಆ೨ಸಿಕೊಂಡು 
ನುಡಿನಾ ಮತ್ತೆ ಕೆಲಬರಲಿ (ಕುವ್ಯಾಉ. ೧-೭). ಏಅಕಿಸಿನುಡಿ - ಆರೋ 
ಪಿಸಿ ಮಾತನಾಡು ; ತೆಗಳು: ಚಾಪತಂತ್ರಪಿನಾಕಿಯೇಆಾಸಿ ನುಡಿದ 
ನುಡಿಗಳು ಕಾಕಹುದೆ (ಕುವ್ಯಾದ್ರೋ. ೧-೪೨). [ಏಯ್‌ + -ಇಸ್ಕು] 
ಏಅಕಿಳಿ "ಎಐಟಿ? ನೋ. 
ಏಜಕಟಕಿ, ಏಲುಳಿ (ಕ್ರಿ). ಮೇಲಕ್ಕೆ ಹೋಗಿ ಕೆಳಗೆ ಬರು; ಉಬ್ಬರ 
ವಿಳಿತವಾಗು : ಅಡಿಗಡಿಗೆ ಬರ್ಪ ಬಲ್ಜೆರೆಗಳೇ ರೋ ಗಂಗಳೊಡ 
ನೇಟ್ವಕೆಲ್ಲೋಲಮಾಲೆಯೆ ಬೆದರ್ಕೆ ಸಂಗಡಿಸಿರ್ಪ ಸುಟ್‌ಗಳೇ 
ರಾಗಂಗಳೇಣ್‌ಟಯೆ ನಿರಿತನಂ ಬಡತನ ನಲಂ (ಶ್ರಿ ರಾಮ. ೩-೨೮). 


23 


45 


. ಏರುತ್ತಿರುವ ಯೌವನ; ಹೊಸ ಪ್ರಾಯ : ವನಜಾನನೆ ಏಜುಂಜವ್ವನ 


ದೊಳ್‌' ವನದೊಳ್‌' ನಿರೋಧದೊಳ್‌ ಪೇಳಿಂತಾವನನುದ್ದೇಶಿಸಿ ತಪಮಿದ 
ನೆನಗಣುಪಿದೊಡೇನೊ ದೋಷಮೆ (ಗಿರಿಕ. ೯-೧೦೭); ಅಂಗಜಲಕ್ಷ್ಮಿ 
ಗಿದುವೆ ಪುದಿದೇಜುಂಜವ್ವನ (ಪುಷ್ಪ ಪು. ೮-೭೯) ; ಏಜುಂಜವ್ವನದೊಳ್‌ 
ಸೊಕ್ಳೇಅಿದ ನೀಆಕಿಯರೆ (ಶಮದ. ನ. ೧೭೦ ಪ್ರಯೋ). ಏರುಜವ್ಹನ : 
ಈ ಏರುಜವ್ವನದ ವಿರಕ್ತೆಯನ್ನು ಪರೀಕ್ಷಿಸಿ ಗೌರವಿಸಿದರು(ಕಾವ್ಶ ಸ.೧೦೨). 
ಏಜಖುಂಜೌವನ : ಏಜುಂಜೌವನಂ ಚಂದ್ರಿಕೆಯನೆಳಸಿದತ್ತು (ಮಲ್ಲಿಪು. 
೫-೩) ; ಶಿಶುತನವುಳಿದೇಟುಂಜೌವನವ (ಜಯಕಾ. ೨-೬೭); ವಾರೆಗೇರಿ 
ಯೊಳೇಖುಂಜೌವನದ ನೀಆಕಿಯರ (ಕಾಮಾಶ್ವ. ೨-೧೭). ಏಯಿಜವ್ವನ: 
ರತಿಮದನರನೋಜೆಯಿಂ ಪೂಜಿ ಸಲ್ಫೆ ಪೂದಿಣಿಯಲೇಅಕಿದೇಜುಜವ್ವನ 
[ಪಾಠಾಂ. ಏಜುಂಜವ್ವನ]ದ ಸೊಂಪೆಸೆವ ಕಿಂಪುರುಷ ನಿತಂಬಿನಿ (ಶಬಶಂ. 


೩-೩೫ ವ). [ಏಜನ್ಯ (ಆ. ಏಲ್‌) + ಜವ್ವನ] 


ಏಿಲುಂಜವ್ವನೆ, ಏರು ಜವ್ವನೆ, ಏರ್ಜವ್ವನೆ (ನಾ). ೧. ಹೊಸ 


ಪ್ರಾಯದವಳು; ತುಂಬುಹರೆಯದವಳು : *ಏಜುಂಜವ್ವನೆಯೆಂದು 
ನವಯಾೌವನೆಗ (ಕಶಸಾ. ೧೮-೩೭೩); ಏಜುಂಜವ್ವನೆಯ ರೂಪಾತಿಶಯಮ 
ನೆಮೆಯಿಕ್ಕದೆ ಶೂದ್ರಕಂ ನೋಡುತ್ತಮ ತಿವಿಸ್ಮಿತ ಚಿತ್ತನಾಗಿ 
(ಕಾದ ಂ ಪೂ. ೪೯); ಏಜುಂಜವ್ವನೆಯರಾದ ಗೋಪಿಯರ್‌' (ಪದ್ಮರಾ. 
೮-೧೫). ಏರುಜವ್ನನೆ : ೧. ದಿನದಿನಕ್ಕೆ ಮೈತುಂಬಿಕೊಳ್ಳುತ್ತಿದ್ದ ಏರು 
ಜವ್ವನೆ ರೋಷನ್ನಳನ್ನು ಕಂಡಾಗಲೆಲ್ಲಾ ಅವನ ಬಾಯಲ್ಲಿ ನೀರೂರು 
ತ್ತಿತ್ತು (ರೂಪಸ. ೨೫). ಏರ್ಜವೃನೆ: ೨. ರತಿ: *ಇಳೆಗೇರ್ಜವ್ವನೆಯು 
ಮಿಚ್ಚಿಗಾರ್ತಿಯು ರೆತಿಯೊಳ್‌ * (ಕವಿಕಂ. ೨೮). 

[ ಏುಂಜವ್ವನ * -ಎ್ಯ] 

74 


ಏಣುಂಜೊಡರ್‌ 


ಏಉುಂಜೊಡರ್‌ (ನಾ). ಎತ್ತರವಾದ ದೀಪ: ಕಣ್ಣೊಪ್ಪಿದಳಾ'ಕಂಜಾ 
ಸ್ತನ ಮೋಹನದೇಟುಂಜೊಡರಂ ಪಿಡಿದು ತೋರ್ಪ ಪೊಂಬುತ್ಧಳಿಯೋಲ್‌ 
( ಉದ್ಭಟ. ೫-೬೯). [ವಲ್ಲು (೮. ಏಜ) + ಸೊಡರ್‌] 
ವಿೀಂಜೌವನ "ಎಜುಂಜವ್ರನ' ನೋ. 

ವಿಯಿಂಪುಂದಲೆ (ನಾ). ಒಂದು ಊರಿನ ಹೆಸರು: ಏಜುಂಪುನ್ನಲೇ 

ಗ್ರಾಮಮಧಿವಸತಿ (ಇಆ. ೪1, ೮೯-೨೬ ; 692). [ಬಜು? + ಪುಂದಲೆ] 
ಏಲುಂಬೇಲ್‌ (ನಾ). ಅಭಿವೃದ್ಧಿಯಾಗುತ್ತಿರುವ ಚಂದ್ರ: ಮುದ್ದಿನ 
ಪುಟ್ಟ ಕುವರಂ ಬೆಳ್ತಕ್ಕದೇಜುಂಬೆಆಕಿಯಂತೆ ದಿನದಿನಕ್ಕೆ ಕಳೆಯೇಜಕಿ ಬಳೆ 
ಯುತಿರ್ದಂ (ರಾಮಾಶ್ವ. ೬೫-೧೫). [ಏಲ (ನ ಏಜರ್ಶ್‌) + ಪೆ] 
ವೀಶುಂಮನ (ನಾ). ಏರಿದ ಮನಸ್ಸು, -- ಉತ್ಸಾಹ: ನಾರದಂಗೆ 
ತುಂಬರನಂ ಗೆಲ್ವುದೆಂಬ ಏಜುಂಮನಮಿಟಾದುದು (ಅದ್ಭುತ. ೨೮-೨). 
[ನಲ್ಲು (4 ವೀರ್ಯ್‌) + ಮನ] 

'ಏಜುಗಲ್ಲು (ನಾ). ಎತ್ತರವಾದ ಕಲ್ಲು: ಎತ್ತುಗಲ್ಲುಗಳೇಜುಗಲ್ಲು ಕವಣೆ 
ಗಲ್ಲು ಬಿತ್ತರದಜಕಿಗಲ್ಲುಗಳು ಮೊತ್ತದಸಿಯಕಲ್ಲು ಕೊರಳಿಗೆ ಬೀಜುವ 
ಜೊತ್ತಿಗೆ ಮೇಜಕೆದುವರ್ತಿಯಲಿ (ಕಂನವಿ. ೧೧-೧೩೫). 

[ಏಜ (೮. ಏೀಲ್‌]) + ಕಲ್ಲು (೮ ಕಲ್ಮ್‌)) 
ಏಜುಗಾಣ್‌ (ಕ್ರಿ). ೧. ಗಾಯವನ್ನು ಕಾಣು, —ನೋಡು: ವಾರಿಜಾ 
ಕ್ಷೋಜ್ವಳ ಪದತಳದಾದೇಜುಗಂಡಳ್ಳೆ (ನೇಮಿಪು. ೧೪-೯೭). ೨. ಗಾಯ 
ವನ್ನು ಹೊಂದು, ಪಡೆ : ತಿರುಪಿನೊಳಣೆದು ಕಳಚುವರೇಜಂಗಾಣದೆ 
ಮಧ್ಯಸಂಚಕೆ ನಿಲುಕಿ ಕೈ ಮಾಡಿ (ಕುವ್ಯಾಭೀ: ೪-೨೨). 
[ಏಜ್ಮು (ಆ. ಏರ್ಯ) * ಕಾಣ್‌) 

'ವಿಟುಗಾಣಿಸು (ಕ್ರಿ). ಗಾಯವನ್ನುಂಟುಮಾಡು; ಗಾಯಗೊಳಿಸು : 
ಹೇಜುವ ಬಿಜುಗಲ್ಲು ಬಳದಡಿ ವರಶಕ್ತಿ ಪಾಣುಂಬಳಿ ಶೂಲದಿಂದೆ ಏಜು 
ಗಾಣಿಸಿ ಕುವರನ ಕೂರ್ಗಣೆಯಿಂದೆ ಗಾಜುಮಾಡಿದರು ರಕ್ಕಸರು (ಮೋಹತ. 
೩೪-೨೩) ; ಹರಿಯೊಡಲೊಳೇಖುಗಾಣಿಸಿ ಮಹಾನಾಭನುಜಕ ಬೆಂಕೊಂಡ 
ನರಿಬಲನನು (ಚೆಬಪು. ೩೯-೧೬). [ಏಜುಗಾಣ್‌ + -ಇಸ್ಕು] 

ಏಜುಗೊಳ್‌ (ಕ್ರಿ). ಗಾಯಗೊಳ್ಳು: ಏಖುಗೊಂಡೆಕ್ಕಲನ ದಾಂಟು 
ಗೊಟ್ಟಿ ಪಾವಿನ ಪೊಸವಗೆಯೊಂದು ಮಸಕದಿಂ ಕಿಡಿಕಿಡಿವೋಗಿ (ರಾಮಾಶ್ವ. 
೮೫-೧೮). [ಖಲು (ಆ. ಏಯ್ಯ್‌) + ಕೊಳ್‌] 

ಏಜುಜವ್ಹನ "ಏಲುಂಜವ್ವನ' ನೋ. 

ಏಿಲುದಂಡಿಗೆ (ನಾ). ಏರುವ ಅಂದಣ, ಪಲ್ಲಕ್ಕಿ; ಮೇನ: ಏಜು 
ದಂಡಿಗೆ ನೂಜಾಜು -ಸಾವಿರೆ ಮೂಖುದಿನದ ಭಾಗ್ಯ ರುಣರುಣವು 
(ಕವಿಡ. 11, ೧೫೨ ಶ್ರೀಪಾದರಾಯ). [ಏಜ್ಕು (ಆ ಏಯ್‌) 4 ದಂಡಿಗೆ] 

ಏಜುಬೊಜಂಗೆ (ನಾ). ಏರಿಕೆಯ ವಿಟ (?): ತಾನರುಮೆ ಮೆಚ್ಚು 
ವೊನ್ತನ್ನ ಮೆಚ್ಚದೆ 'ಪೊಟಮ್ಮೇಜುಬೊಜಜ್ಗರ (ಸೌಇಇ.1, 
೧೬-೪೫ ; 900). [ಏಜು? + ಬೊಜಂಗ] 

ಏಣುಮಾಜು, ಏರುಮಾರು (ನಾ). ಬೆಲೆ ತುಂಬ ಹೆಚ್ಚಿಸಿ ಮಾಡುವ 
ಮಾರಾಟ : ವಾರನಾರಿಯರೊತ್ತೆ ಧರಣಿಯ ಸಾರವಂಬಿಗಗೂಲಿ ವಿತರಣ 
ಬಾರಗುತ್ತು ನಿಯೋಗ ಜೂಜಿನ ಧನ ಸುಭಾಷಿತವು ಏಜುಮಾಜು ವಿವಾಹ 
ರತಿಯುಪಕಾರ ನೆಗಳಿದ ರಾಜಕಾರ್ಯವಿವಾರನಾ ಹದ ತಪ್ಪಿ ತಪ್ಪುಗುಂ 
(ಜೀವಂಚ. ೪-೬೭); ಎಲೆ ತಾತ ಕೇಳೆನ್ನ ಮನದೊಳುಮ್ಮಕಳಿಕೆಯಿನಿ 
ಸಿಲ್ಲೀಜುಮಾಖ ಸಜ್ಜನ ದೊಸಣತ್ವಮಾಯಿಲಡೊತ್ತುಜೊತ್ತು ಪರದಾರ 
ಮಾಜಡಿವಿಗ್ರಹ ( ಸಮ್ಯಕಾ. ೬-೩೩). ಓರುಮಾರು : ಮದುವೆ ಪರೋಪ 
ಕಾರ ನೃಪಸೇವೆ ಸುಭಾಷಿತೆಮೇರುಮಾರು ಲಂಚದ ಧನ ಜೂಜಿನಾ 
ಯತಿಕೆ... ಹದ ತಪ್ಪಿದೊಡಂತೆ ತಪ್ಪುಗುಂ (ನೀತಿಸಾ. ೧೫೯). 

[ಎಲು (೮ ಏಜ್‌) 4'ಮಾಲ್ಕು] 


೧೧೭೦ 


10 


20 


50 


ಏಲ್‌, 


ಏಣುಮುಡಿಗೆ (ನಾ). ಒಂದು ಬಗೆಯ ಸವಾಲು: ಅವನಂಗಸಂಗ 
ದಲ್ಲಿರ್ದ ಕಾರಣ ಗೆಲವು ಸೋಲಕ್ಕೆ ಇಕ್ಳು ಮುಡಿಗೆ ಏಜುಮುಡಿಗೆ ಎಂಬ 
ಮತ್ಸರಕ್ಕೆ ಮುಂದುವಿಡಿದು ಮುಡುಹಿಕ್ಳಿ ಕೆಲೆದಾಡುವರನ್ನೆಲ್ಲ ತಮ್ಮ ಮನ 
ದಲ್ಲಿ ತಾವಣೌದು ಒಯ್ಯನೆ ತೊಲಗುವರು (ವಚಶಾ.1 ೧೭೫-೧೯). 
"ಇಕ್ಳುಮುಡಿಗೆ' ಪರಾ. [ಏಜು (ಆ ಏಜ್‌) * ಮುಡಿಗೆ] 

ಏಉಯುವದಡೆ "ಏರ್ವಡೆ? ನೋ. 

ಏಖುಸೂಜಕೆ (ನಾ). ಯುದ್ಧವನ್ನು ಸೂರೆಗೊಳ್ಳುವುದು, ಹಿಡಿ 
ಯುವುದು: ಸರ್ವಲಗ್ಗೆಯಲೇಜಕಿತೀ ದಳ ದಳವುಳಿಸಿ ದಳಪತಿಯ 
ನೇಮದಲಿ ಏಜು (ಪಾಠಾಂ. ಅ] ಸೂಜಕಿಗೆ ಹಾರಿ ಮಾಸಲಿನೇಲ ನಮ್ಮದು 
ತಮ್ಮದೆನುತುಬ್ಬೇಜತ ಭೀಮನ ಮುತ್ತಿದರು ಮೆತ್ತಿದರು ಸರಳಿನಲಿ 
(ಕುವ್ಯಾಕ- ೧೫-೨೦). [ಬಲು (ಆ. ಏಲ್‌) * ಸೂಜ್‌] 

ಏಅು ಸೋಪಾನ (ನಾ). ಹತ್ತುವ ಸೋಪಾನ, ಮೆಟ್ಟಲು: 
ತಗ್ಗು ಸೋಪಾನದೊಳಿಳಿವಾಗ ಮುನಿಗಳ್ಗೆ ಬೊಗ್ಗನೆ ಕೈಲಾಗುಗೊಡುವಾ 
ಉಗ್ಗಡದೊಳೇಜುಸೋಪಾನದೊಳವರಾ ಕೈಯೊಗ್ಗಿ ಹಿಡಿದು ಮೇಲೆ 
ನೆಗೆವಾ (ಭರಡ. ೩-೬೮). 

[ಖಲು (ಆ ಏಜ್‌) + ಸೋಪಾನ] 

ಬಿೀಆಕಿರ್ದೆ (ನಾ). ಉಬ್ಬಿದ ಎದೆ : ಪಲರ್ಗೆ ಬಿರಿದಲೆ, ಸುರಿವಾಯ್‌ 
ಪಲರ್ಗೆ, ಏಜಕೆರ್ದೆಯರೆಬರ್ಗೆ, ಅರೆಬರ್ಗೆ ಪೇರೊಡಲ್‌ (ಅದ್ಭುತ. 
೨೫-೨೭). [ನೀತ್‌] + ಎರ್ದೆ] 

ಏಲ್‌, ಏಳ್‌, ಎಳ್ಳು (ಕ್ರಿ). ಎದ್ದ, ಎರ್ದ, ಎಟ (ಭೂಶಕೃ); 
ಎದ್ದು, ಎರ್ದು, ಎಟ್ಟು (ಭೂತನ್ಯೂ). ೧. ನಿಲ್ಲು; ಮೇಲೇಳು; 
ಮೇಲಕ್ಕೆ ಬರು: *ಏಲ್‌-ಉತ್ಕಾನೇ? (ಶಮಧಾ); ಮಹಾದೇವನ್ಮುನಿ 
ಫುಂಗವನ್ನದರ್ಪಿ ಕಳುಪೆರ್ದ್ವಪಂ (ಎಕ. 11, ೮೦-೧ ; 700); ಮದನಂ 
ಬೆಳ್ಮುಗುಳಂಬಿನಿಂದಿಸೆ ಚಿಗಿಲ್ತಿರ್ದಂಬುಗಳ್‌ ಚಿತ್ತದೊಳ್‌' ಮೊದೆಯಂ 
ಬೈತವೊಲಾಗೆ ಮನ್ಮಥಶಿಖಿಜ್ವಾಲಾಳಿ ತಳ್ತೀಟಕೆ (ಕಾವ್ಯಸಾ. ೫೮೮ 
ಶೂದ್ರಕ) ; ಬರೆ ಬಂದು ನಡೆಯೆ ನಡೆದಿರ್ದಿರೆ ಕುಳ್ಳಿರ್ದೆಲಸ್ತೊಡೆಲ್ಟು 
ನಿಂದೊಡೆ ನಿಂದಾಳರಸೆನಿಸಿ ನೆಗಟ್ಟು (ಆದಿಪು. ೪೯-೯೨); ನವಿಲೆರ್ದು ಕರಿಣಿ 
ಕರ್ಣಂಗಳನೆಚ್ಚಆಕಿಸಿದುವಾಗಳ್‌ (ಕಾದಂ ಪೂ. ೧೪೨); ಕಿಚ್ಚೆದ್ದೊಡೆ 
ಬಾವಿ ತೋಡುನವಂ (ಸಮಪ. ೬-೪೦); ಏಲಂ ಬಿಜಯಂಗೆಯ್ಯಿಂ 
(ನೇಮಿತ. ೪-೫೦). ೨. ಎಚ್ಚರವಾಗು ; ನಿದ್ರೆತಿಳಿ: *ಏಲ್ಜನೆನೆ ನಿದ್ರೆ 
ದಿಳಿದಂಗೆ ನೆಗೆದಂಗೆ ಪೆಸರ್‌ (ಸಂಜೀವ. ೧೨). ೩. (ಆಲಂ) ಜೀವ 
ವನ್ನು ಪಡೆ: ಕಟ್‌ದೆವರ್ಗಟ್ಟುದಟಸ್ತೊಡವರೇಲ್ವರೆ (ಆದಿಪು. ೩-೫೩); 
ಸತ್ತವರೇಟ್ವರಿ ಪೇಟಸೊಡಸತ್ತರೆ ತಮ್ಮಲಲಿನಳವಿಯಂ ಮಟ್ಸ್ಗ್‌ಸಲೆಂ 
ದುತ್ತವಳಿಕೆಯೊಳೆ ಸಾವರ್‌ (ಕಾದಂಪೂ. ೯೬೧). ೪. ದಂಡೆತ್ತಿ ಹೋಗು : 
ಕಾಕರಾಸರುಮೆಟ್ಲು ಪೆರ್ಗ್ಗುಂಜಿಯ ಕೋಟೆಯಾನ್‌ ರೋಹಿಸಿ ಬಿಟ್ಟು 
(ಎಕ. ೪11, ಸೊರಬ. ೧೦-೪; ಸು. 800). ಏಳ್‌ : ೧. 'ಕೊನೆಗೌಡ 
ಬದಿಯಣ್ಣ . . . ಏಳುತ್ತ ಓಡೆ (ಎಕ. ೪111, ಸೊರಬ. ೪೫೭-೫; 972); 
ತನುಜ ಏಳ್ಮಗನೆ ಹರನುಣಲೊಲ್ಲಂ (ಇಳಿರ. ದೇ. ೫೫-೧೪). ಏಳ್ಳು: 
೧. ಕಾಳೆಗವ ತೆಗೆಸಿದರು ಕೌರವರೇಳು ಫಲುಗುಣ ಎನುತ (ಕುವ್ಯಾದ್ರೋ. 
೮-೧); ಮಂಧರಗಿರಿಯನೆತ್ತು ವಡೆ ನುಗ್ಗೆಯ ದೊಣ್ಣೆಯಿಂದೆ ಮಾಂಟದೊ 
ಡೇಳುವುದೆ (ನೋಹತ. ೨೯-೩೪); ತರುಣಿ ನಾನುಸಿರಿದ ಚಲುವರೆಜಕಿಯ 
ನೀಗ ಬರುತಿಹನೇಳು ಸಿಂಗರಿಸು (ಕಂನವಿ. ೯-೬೭). ಷಿ. ಅರಸಿ ನಿಜಾಂ 
ಗುಲಿಯಿಂದೊಂದೆರಡುಂ ಮೂಜಕ್ಕಿದೆ ನಾಲ್ಕುಮೈದಾಣಕೇಳೆಂದಿರದೆಣಿಪುದು 
ಮಾಗಳೆ ನಿಜಶಿರಂಗಳೇಳ್ವ್ದಂಗದೊಂದುಗೂಡಿದುವಾಗಳ್‌' (ರಾಜಶೆ. 
೧೪-೯೨). ೪. ತಲೆಯೆತ್ತು; ಉಜ್ಜೀವಿಸು: ಹಳ್ಳಿಯೇನೋ ಮತ್ತೆ 
ಏಳುತ್ತದೆ. ಬಹುಕಾಲ ಪಾಳಾಗಿರುವುದಿಲ್ಲ (ಯೋಧಪು. ೨). 


“ಬಿಟ್‌ 


ಏಳೇಳು (ದ್ವಿರುಕ್ತಿ): ಬವರಕೇಳೇಳೆಂದು ಜಆಕಿದರು ದೂತರರ್ಜು 
ನನ (ಕುವ್ಯಾದ್ರೋ. ೪-೨೫). ಎದ್ದಾಡು, ಎಟ್ನಾಡು - ಕುಣಿದಾಡು; 
ನರ್ತಿಸು: ಕೃತಕಗಿರಿಯೊಳ್‌ ನವಿಲೆದ್ದಾಡುವುದಂ ಪಥಿಕರ್‌ ನಡೆ 
ನೋಡುವರ್‌ (ವರ್ಧಪು. ೨-೧೯); ನರಕೆದಿಂದೆತ್ತಿ ಸಂಗಿರನಂ ಸತಾನಂದ 
ಶರಣನಜ ಹರಿಗಳೆದ್ದಾಡೆ ಮುದದಿಂ (ಸಾನಂಚ. ೩-೫೦); ಇಂದ್ರನಚ್ಚರಸೆ 
ಯರೆಲ್ಹಾಡುವರೆಂದೊಡೆ ಪೊಗಲ ಲ್ವೇೇಡ ಗುಣಾರ್ಣವನ ಜನ್ಮದಿನದ 
ಬೆಡಂಗಂ (ಪಂಪಭಾ. ೧-೧೪೮); ಬಿಲ್ಬರುಮನಿಜಾವೆ ನೀನುಂ ಬಿಟ್ಬರುಮಂ 
ಕೊಲ್ಹೆ ಕಲಹದೊಳ್ಳೂಲರಂಗಂದೆಲ್ಹಾಡಿಯೆ ಮುನಿದಿಸುವೈ (ಗದಾಯು. 
೭-೫೨) ; ರವಿಬಿಂಬ ಶಿರೋಮಣಿ ಪಾಆ ವಾರ್ಧಿಯೊಳ್‌ ಬೀಟ್‌ ಖಚರ 
ವಿಳಯಕ್ಕೆಲ್ಡಾಡುವ ಕಾಳರಾತ್ರಿಯೊಳ್ಳುರುಳಿವೆ ಕೆದಜದನಿನಿಸಿ ನೆಗೆದು 
ವಳಿ ಬಹಳರನಂ (ವರ್ಧಪು. ೮-೨೭). ಎದ್ದಾಸರು ಇಅತಿಯಾದ 
ಆಯಾಸ, ಬಳಲಿಕೆ, ಬಾಯಾರಿಕೆ (ಕರಾ): ನನಗೆ ಮೊದಲೇ 
ಮುಳ್ಳು ಸೌತೆಯ ಮಿಡಿಯೆಂದರೆ ಇಷ್ಟ. ಅದರ ಮೇಲೆ ಎದ್ದಾಸರು, ಒಂದು 
ಮಿಡಿಯನ್ನಾರಿಸಿ ಕ್ರಯ ಕೇಳಿದೆ (ಪಳಮೆ. ೧೮). ಎದ್ದಾಳು ಎ೧. ಎತ್ತರ 
ವಾದ ಆಳು. ೨. ದೊಡ್ಡ ಮನುಷ್ಯ : ಅವನು ಧೈರ್ಯಶಾಲಿ, ಚತುರ, 
ಗಂಭೀರ ಪ್ರಕೃತಿಯ ಎದ್ದಾಳು (ಪುನರು. ೫೬೫). ೩. ಎದ್ದು ಕಾಣುವ 
ವ್ಯಕ್ತಿ: ಸಭೆಯಲ್ಲಿ ಅವರು ಎದ್ದಾಳು (ರೂಢಿ). ಎದ್ದುಕಾಣಿಸು - ಸ್ಪಷ್ಟ 
ವಾಗಿ ತೋರು: ಕೆಂಪುಬಣ್ಣ ಕಣ್ಣಿಗೆ ಎದ್ದು ಕಾಣಿಸುತ್ತದೆ (ರೂಢಿ). ಎದ್ದು 
ಕಾಣು - ಸ್ಪಷ್ಟವಾಗಿ ತೋರು, ಕಾಣು: ಒಳ್ಳೆಯ ಭಾಷೆ, ಭಾಷೆಗೆ 
ತಕ್ಕೆ ಭಾವ, ಇವರ ಕಾವ್ಯಗಳಲ್ಲಿ ಎದ್ದುಕಾಣುವ ಗುಣ (ಜಗದಾ. ೯೬); 
ಶಾಂತಲಾದೇನಿಯಾದ ಮೇಲೆ ಎದ್ದುಕಾಣುವವಳು ಅವಳೇ (ಸವತಿ. ೫ 
ಪ್ರಸ್ತಾ). ಏಳುಬೀಳು - ಏಳುವಿಕೆ ಮತ್ತು ಬೀಳುವಿಕೆ; ಉಬ್ಬರ 
ವಿಳಿತ: ಆಳ ಕೈಯಲಿ ತಾಳಬಹುದೇ ಏಳುಬೀಳಿನ ಕಡಲದು (ಇಂಗೀತ. 
೬೭-೧೬) ; ಹಿಂದೂಸ್ಥಾನದಲ್ಲಿ ಅರಸೊತ್ತಿಗೆಯ ಏಳುಬೀಳುಗಳ ಕ್ರಮವು 
ಪ್ರಾಚೀನಕಾಲದಿಂದ ನಡೆದಿರುವುದು (ಹಿಂಮುಸ. ೮೫). 

(ದೇ. ॥ ತಮಿ, ಎಚು; ಮಲ. ಎಟು, ಏಟು; ತುಳು. ಎರ್ಕ್‌ ಎ 
ನೀರು ಮೇಲಕ್ಕೆ ಬರು; ಕೊಡ. ಏಳ್‌ 

ವಿಟ್‌, ಏಳ್‌, ಎಳ್ಳು ಏಟು (ನಾ). ಒಂದು ಸಂಖ್ಯಾವಾಚಕ; 

ಆರರ ಮೇಲೆ ಒಂದು ; ಸಪ್ತ. "ಏಟ್ಟಡಲ್‌', "ಏಲಲ್ಯೋಟ 
"ಏಲ್ಲಯ್ಯ?, "ವಿಟ್ಲೂಟು?, "ಏಲಕ್ಸಿಸನ? ಪರಾ. ಖಳ್‌ : ಪಟ್ಟಂ 
ಗಟ್ಟಿದೇಳನೆಯ ವರಿಷದನ್ನು (ಎಕ. 1೪, ಹೆಗ್ಗಡ. ೧೧೦-೫; ಸು. 900) ; 
ಶ್ರೀಮದಿಆಕನನೊಟಂಬ ಪಟ್ಟಿಂಗಟ್ಟದ ಇಪ್ಪತ್ತೇಳನೆಳ ವರಿಷದನ್ನು 
(ಮೈಆರಿ. ೧೯೪೧, ೧೯-೮ ; 951); ಸಾಸಿರದೇಳ್ಲೂಜು ಗೆವಭಿಕಗಳುಂ... 
ಏಳ್ವತ್ತೇರ್ಚ್ಸಾಸಿರದ ಪ್ರಭು ಪೃಥ್ವಿಸೆಟ್ಟ (ಎಇ, XIX, ೩೭-೨೯, ೧೨; 1144); 
ಕಡಲೇಳಂ ಮಗುಚಿಟ್ಟೊಡಂ (ಸೋಮೇಶ. ೨೮). ಬಳ್ಳು: ಮೋಹ 
ರಾಗ ದ್ವೇಷ ತಾಪ ಶೋಕ ಹರುಷ ವೈಚಿಂತ್ಯವೆಂಬ ಏಳು ಮಲಂಗಳ 
ನೊಂದಾಗಿ ಕಲಸಿ ತಿನ್ನುತ್ತ (ಅದವ. ೨೬); ಏಳು ಕಡಲೊಡಲೆಡೆಯಲಡ 
ಗಿರ್ದ ಶೈಲಮಂ (ಸಿದ್ಧ ರಾ.- ೧-೨೦) ; ನೀವೇಳನೆಯ ಭನದಲಿ ಬಂಧು 
ತನದಲಿ ನಮ್ಮನೈದುವುದು (ತೊರಕಾ. ೧-೮-೨೦). ಏಟಿ; ಏಟನೆಯಾ 
ನರಕದಾ ಪುಟು ಆಕ್ಕುಂ (we. X, ೬೦-೪ ; 678) ; ಇದಾನ್‌ ಅಟ 
ತ್ತೋನ್‌ ಬಾರಣಾಸಿ ಏಟುಕವಿಲೆ ಕೊನ್ಹ ಕೊಲೆಯ್ದುವೊನ್‌ (ಎಕ. x1೪, 
ತಿರುಮ. ೨೩೪-೯ ; 8ನೆಯ ಶತ) ; ಪ್ರಥಮಾದಿ ಭೇದ ನಿರ್ಧಾರಣದಿಂದದಂ 
ವಿಡಿದು ನಿಲ್ವ ವಿಭಕ್ತಿಗಳೇಟ್‌ನಿಕ್ಕುಂ (ಕವಿರಾ. ೧-೧೧೪), ಏಟನೆಯ 
ದಿವಸದಂದು ನೇಸಂ್‌ ಮೂಡಿದೊಡೆ (ವಡ್ಡಾರಾ. ೮೨-೧೯) ; ಏಲುಂ 
ಮಾಳಮುಮಂ ಪಾಜಕೀಟಕೆ ತಗುಳ್ಲಿಅಿದು (ಸಂಪಭಾ. ೧-೩೫); ಏಲುಂ 
ಬೆಸನಮುಷುಂ ನರಪಾಲನುಲಾಗೆ (ಶಮದ. ೮_ಪ್ರಯೋ). 


2 ೧೧೭೧ 


25 


30 


45 


ಬಿಟಡಿ 


ಎಲ್ಪಿರ್‌, ಏರ್ವರ್‌, ಏಬಟ್ಬಿರ್‌, ಏಟ್ವರ್‌ ಎ ಏಳುಮಂದಿ,--ಜನ : 
ಶ್ರೀಮತು ಎಟ್ಟಿರಗಂಡ ಮರುಳೋಜನ (ಎಕ. ೪111, ಸಾಗರ. ೧೦೩-೧ ; 
1089); ತತ್ಪುತ್ರರಗ್ನೀಧ್ರ ಮುಖ್ಯ ನರೇಂದ್ರೋತ್ತಮರೇರ್ವರ್‌ (ಎಇ. 
೫111, ೪೧-೬೭; 1113); ಸಹೋದರರಾದೇರ್ವರುಂ (ಎಇ. xX, 
೨೩೦-೨೬; 1179) ; ಭರತಕುಮಾರಂಬೆರಸು ಏಚ್ಚಿರ್‌ ಕುಮಾರರಾದಿ 
ಯಾಗಿ.(ಆದಿಪು. ೮-೪೪ ವ); ಪನ್ನಿರ್ವ್ವರಾ ಏಟ್ವರಾ ಪೊಯ್ದ ಧರ್ಮಂ 
(ಎಕ. 1೪, ಚಾಮರಾ. ೬೩-೧೦; 750); ವಿಶ್ವವಿಖ್ಯಾತರೆನಿಪ್ಪೇಟ್ವರುಂ 
ಧಾತ್ರೀತಿಲಕರ್‌' (ದಶಕು. ೧-೪೮). ಎಬ್ಬಿರಗಂಡ = ಒಂದು ಬಿರುದು. 
ಮೇಲಿನ "ಎಟ್ಟರ್‌' ಶಬ್ದಕ್ಕೆ ಕೊಟ್ಟಿರುವ ಪ್ರಯೋಗವನ್ನು 
ನೋಡಿ. ಏಳಕ್ಕಿಅನ್ನ - ಏಳುವಿಧವಾದ ಧಾನ್ಯಗಳಿಂದ ಮಾಡಿದ 
ಅನ್ನ: ಆ ದಿನ ರಾತ್ರಿ ಹೊಸಬತ್ತದಿಂದ ತೆಗೆದ ಅಕ್ಕಿಯನ್ನು ಸ್ವಲ್ಪಸೇರಿಸಿ 
ಏಳಕ್ಕಿ ಅನ್ನವನ್ನು ಮಾಡುತ್ತಾರೆ (ಕಎಪು. ೪-೭೪). ಏಳರಾಟ ಎ 
ಏಳೂವರೆವರ್ಷಗಳ ಶನಿಕಾಟ: ಸುಸಿಲ್ಫ್ಫೈವಲ್ಲಿ ನಾಹ್ಗೋಡದುತ್ತು 
ಳಕಂ ಮೂಡದೆ ದೈನ್ಯಮಾಡದೆ ನಿತಂಬಂ ಮುಂಬದಂಗೂಡದಿರ್ಪಳ 
ಕೂಟಂ ಬಿಡದೇಳರಾಟಮದನಾವಂ ನಚ್ಚುವಂ (ರಾಜಶೇ. ೧೧-೧೫೪). 
ಏಳುಕೆರೆಯನೀರುಕುಡಿ - (ಆಲಂ) ಊರೂರು ತಿರುಗು; ಕಷ್ಟ 
ಪಡು. ಏಳುಕೆಕೆಯನೀರುಕುಡಿಸು - (ಆಲಂ) ಕಷ್ಟವನ್ನು ಕೊಡು; 
ತೊಂದರೆ ಪಡಿಸು: ಬಿಡು ನೀ ಈ ದಿಮಾಕೆಲ್ಲಾ ಖಳುಕೆರಿ£ಕಿ3ಯ 
ನೀರು ಕುಡಿಸೇನು (ಮಣ್ಣುಹೆ. ೨೦೭). ಏಳುಮಿಗಿಲು - ಏಳುಪಟ್ಟು 
ಜಾಸ್ತಿ: ಪಾಲಿಸಿದ ಧರಣಿಯಂ ಪಾಂಡವರ ಜಯಸಿರಿಗೇಳುಮಿಗಿಲೆನಿಸಿ 
ಶೌರ್ಯದಿ ಬಾಲಕನು (ತುರಂಗ. ೯೩-೨೪). ಏಳುಸುತ್ತಿನಮಲ್ಲಿಗೆ ಎ 
ಮಲ್ಲಿಗೆಯಲ್ಲಿ ಒಂದು ಬಗೆ: ನೋಡು ಇದೊ ಇಲ್ಲರಳಿ ನಗುತಿದೆ ಏಳು 
ಸುತ್ತಿನ ಮಲ್ಲಿಗೆ (ಚಿ ಲು ಒ. ೧). ಏಳೆರಡು, ಏಲಕಿರೆಡು - ಎರಡು 
ಏಳು; ಹದಿನಾಲ್ಕು: ಏಳೆರಡು ಲೋಕಗಳನೀಗಳೆ ಬೇಳುವೆನು 
(ಕುವ್ಮಾಅ. ಓರಿಇ. ೨೫-೩೨) ; ಕೆಳಗೆ ಮೇಲೇಳೆರಡು ರೋಕಕ್ಕಧಿಕ ಶಿಖಾ 
ಮಣಿಯೆನಿಪ ಕೈಲಾಸದಲ್ಲಿ (ಪ್ರೌಢ ರಾ. ೨-೨), ಈರೇಟ್ಗಾಲಮೇ 
ಟೌ ರಲ್ಲಳಿಗೆಯೆನೆ ° ** ತೋರ್ದುದು (ಶ್ರೀರಾಮ. ೫-೧೨). 

(ದೇ. ॥ ತಮಿ. ಮಲ. ಏಟು; ತುಳು. ಏಳ್‌; ಕೊಡ. ಏಳೀ; 
ತೆಲು, ಏಡು; ಕೋಲಾ. ಎಡ್‌, ಏರ್‌; ಕುಣ. ಒದ್ದಿ, ಒಡ್‌; 
ಗೊಂಡಿ. ಏರುಂಗ್‌, ಏರೊಜ್‌್‌'] 

ಏಗ (ನಾ). ೧. ಟಗರು; ತಗರು; ಮೇಷ: ಪೊನ್ನೆಲ್ಲಮನೊರ್ಬುಳಿ 
ವೊಖ್ಲೂನ್ನತನೇಟಗನನೇಆಃ ನೋಡುತ್ತಿರಿಯಾ ಫೊನ್ನಿಂದಾ ದೆಸೆಯವರಂ 
ಸನ್ನಿದಮೆನೆ ಕಾಣದನಿತಜಸೊ(ನೊ)ಡೆಯವನೇಟಂ(ನೆಟಗೆಂ) (ಜೀವಸಂ. 
೧೦೫-೨೯). ೨. ಏಳು ಬೆಟ್ಟಿ: ೧,೨. ನೆಗಟ್ಲ ಹಿತಮಹಿಪಕೊಡನೇಟ 
ಗಮಂ ಬಂದೇ ತನ್ನ ಕೀರ್ತ್ಯಂಗನೆಯೇಲಗಮನೊಸೆದೇಜ? ಮಿಗೆ 
ಬಂಧುಗಳುಮನಾ ತಂದೆಯೊಡನೆ ಪೊರೆಯೆ ಆ ಸಿ ದಂ (ಪಾರ್ಶ್ವಪು. 
೭-೯೪). "ಏಳೆಗ? ಪರಾ. 
(ಆ. ಸಂ. ಏಡಕ. / ತಮಿ. ಏಟಗ; ಏಲ್‌ + ಅಗೃ] 
ಏಲಡಿ, ಏಳಡಿ (ನಾ). (ಎದುರುಗೊಳ್ಳುವಾಗ, ಬೀಳ್ಕೊಡುವಾಗ 
ಹೋಗುವ) ಏಳುಹೆಜ್ಜೆ ; ಸ್ವಲ್ಪದೂರ: ನಡೆದೇಟಡಿಯಂ ಜಿನನಿರ್ದೆಡೆ 
ಗೆಜಗಿ ಬಟಾಕ್ಸೈ ಮಚ್ಚುಗೊಟ್ಟಂ (ಶಾಂಕಿಪು. ೧-೮೩) ; ನೀನಾವ ಪ್ರಾಣಿ 
ಗಾಡೊಡಂ ಮುನಿವಲ್ಲಿ ಪೆಜಗೇಟಡಿಯಂ ಹಿಂಗಿ ಬಲ್‌ಕ್ಕಂ ನಿನ್ನ ಮೆಚ್ಚಿ 
ದಂತೆ ಮಾಡೆಂಬುದುಂ (ಧರ್ಮಾ ಮೃ. ೨-೨೦೬). ಏಳಡಿ : ಕೆಲಜನರ 
ನಾಂತುಬರಲೊನಪಾಲನದ ಕಂಡಂತದೆಲ್ಲವ ತ೦ದು ನೃಪಗೆರಗಂತದು 
ಸುರಿದ ಕ್ಷಣವೆ ನೃಪ ನಡೆದೆದ್ದು ಏಳಡಿಯ (ಬಿಜ್ಜ ಪು. ೮೨-೩೦). 
[ನಿಲ + ಅಡಿ] 


ಏಲಟಕಸು ೧೧೭೨ 


ಏಜ ವಡೆ 


ಏಣಕಿಸು, ಏಳಿಸ್ಕು (ಕ್ರಿ). ೧. ಎಬ್ಬಿಸು; ಮೇಲಕ್ಕೆ ಏಳುವಂತೆ ಕಂಬದ ಹಳ್ಳಿ ತೀರ್ತ್ಥವ ಎಕ್ಕೋಟ ಜಿನಾಲಯವೆಂದು ಹೆಸರುಂ . , . 


ಮಾಡು: ಅವನನ್ನು. ಏಳಿಸಬೇಕಾದರೆ ಸಾಕುಬೇಕಾಯ್ತು (ರೂಢಿ). 
೨. ಮಾಡು; ಒದಗಿಸು. "ಕರಿಂಕೇಟೀಸು' ಪರಾ. ಏಳಿಸ್ಕು: 
೧. ಅವರವರೆ ಕರ್ಮಸಂಸ್ಕಾರ ಅವರವರನ್ನು ಏಳಿಸುತ್ತದೆ ಇಳಿಸುತ್ತದೆ 
(ಭಾಮಣಿ. ೧೪೮). &, ತೆಗೆಸು; ಹೋಗಾಡಿಸು: ರಾಜನು ಆ ಸಂಗತಿ 


ಯನ್ನು ಕೇಳಿ ಷೇರ್‌ ಖಾನನನ್ನು ಕರೆದುಕೊಂಡು ಆ ಮುತ್ತಿಗೆಯನ್ನು |. 


ಏಳಿಸಲುಹೋಗಿ ಬಾರೆಗುಡ್ಡೆಗೆ ಹೋಗಿ ಸೇನೆಯೊಡನೆ ಇಳಿದುಕೊಂಡನು 
(ಚಿತ್ರಪಾ.'೨೮). [ನೀಟ್‌ + -ಇಸ್ಕು] 


ಎಕ್ಕೋಟ ಮಹಾರುದ್ರರಿಳ್ಲು ಕೊ ಟ್ಟ ರು (ಎಕ. ೫1೪, ನಾಗಮಂ. 
೧೩೧-೩ ; ಸು. 1200). ಏಳುಕೋಟಿ : ಏಳುಕೋಟಿ ಮಹಾಮಂತ್ರ 
ಉಪಮಂತ್ರಂಗಳಿಗೆ ಲೆಕ್ಕ ವಿಲ್ಲ (ಮಹಾದೇ. ೧೦-೨); ಅಂನದಾನ ಸುವರ್ಣ 
ದಾನವಿನೋದರುಂಮಪ್ಪ ಏಳುಕೋಟಿ ಶ್ರೀರುದ್ರರಿರ್ಪೃ ಶ್ರೀಮೂಲಸಂಘ 
ದೇಸಿಗಣದ ಪೊಸ್ತಕಗಚ್ಛದ ಕಂಬದಹಳ್ಳಿ ತೀರ್ತ್ವವ. .. ಎಕ್ಟೋಟಿ 
ಮಹಾರುದ್ರರಿಳ್ಳು ಕೊಟ್ಟಿರು (ಎಕ. ೫೪, ನಾಗಮ:. ೧೩೧-೨; 
ಸು. 1200). [ಏಲ್‌ + ಕೋಟ) 


ಏಟು "ಏಟ್ಸ್‌್‌' ನೋ. 

ಏಟಕಿರಡು "ಎಟ? `ಪರಾ. 

ವಿಲ್‌ಲೆನಾಟಕಿ, ಏಳೆಲೆಬಾಳೆ, ಏಳೆಲೆವಾಳೆ (ನಾ). ೧. ಬಾಳೆಯಲ್ಲಿ 
ಒಂದು ಬಗೆ; ಏಳು ಎಲೆಗಳುಳ್ಳ ಬಾಳೆ: ಏಟಕಿಲೆನಾಟಕಯ ಕೆಟಗೆ 


ವಿಲ್ಲಿಯ್ಯ (ನಾ). ಏಳು ಕೈಗಳನ್ನು ಉಳ್ಳವನು; ಅಗ್ನಿ: ಏಟ್ಲಯ್ಯಂ, 
ಏಟುಕಯ್ಯ ಂ (ಶಬ್ದಾ ನು. ೩೫೬ ಪ್ರಯೋ). 
[ಏರ್ಯ + ಕಯ್ಮ್‌ (ಆ. ಕೆಯ್ಮ್‌) + - ಅ] 
ಏಲಕ್ಕಿ, ಏಳಿಗೆ ಏಳ್ಗೆ (ನಾ). ಮೇಲೇರುವಿಕೆ; ಬೆಳವಣಿಗೆ; ಅಭಿ 


po 
೦ಎ 


ಸಸ್ಕೋಪವಾಸ ಸಹಿತಂ ಮಾಘಮಾಸದ... ಅಪರಾಹ್ನದೊಳು 
(ಚಾವುಂಉ. ೧೨೪) ; ಎಲೆವಳ್ಳಿಯ ತಳ್ಳಿಂದೇಟಕಲೆವಾಟ್‌ ಯ ಪರಪಿನಿಂದ 
ಶೋಕೆಯ ಫೊದಜಂ (ಕಾವ್ಯಾವ. ೩೨೦). ಏಳೆಲೆಬಾಳೆ: ೧. “ಸಪ್ತ 
ಪರ್ಣಃ, ನಿಶಾಲತ್ವಕ್‌, ಶಾರದ, ವಿಷಮಚ್ಛ ದಃ - ೪ ಏಳೆಲೆಬಾಳೆಗಿಡ 
ದ್ವೀಪಾಂತರದೊಳಗಿರುವ ಧೂಳೇ ಪಚ್ಚಕರ್ಪೂರ (ಸಿದ್ಧಾಂತಿ. ೧೦೨); 
ನೆಳಲಿಂದೆ ತಂಪಾದ ಈ ಏಳೆಲೆಬಾಳೆಯ ಬುಡದ ಜಗಲಿಯಲ್ಲಿ ಕುಳಿತು 
ಒಂದು ಮುಹೂರ್ತ ವಿಶ್ರಮಿಸಿಕೊಳ್ಳತಕ್ಕುದು (ಶಾಕುಂತ. ೧೨-೧೮). 
ಏಳೆಲೆವಾಳೆ : ೧. ಮಲಯಜವೃಕ್ಷವನೇಳೆಲೆವಾಳಿಗಳೊಲಿದಡರ್ದಂತೆ 
ತೋಣುತದೆ (ಭರಚ. ೭-೧೦). ೨. ಒಂದು ಸುಗಂಧ: ಏಲಾಸಕ್ವಫಲಂ 
ಗಳನೇಳೆಲೆವಾಳೆಯ ಪೊಸ ಹಗಿನಿಂ ಮುಡಿವಾಳದ ಮೂಳಮುಮಂ 
ಕಾಶ್ಮೀರದ ಪೂವಂ ಮರುಗದ ಕಿಜುಗೊನರಂ (ಜಯಕಾ. ೧೧-೧೬). 

[ನಲ್‌ + ಎಲೆ, + ಬಾಟ್‌] 
ಏಲ್ಕಟ್ಟು (ನಾ). ವರ್ಷಗಳ ಕಟ್ಟು, —ಗೆಡು, — ಅವಧಿ: ಏಟೃಟ್ಟನೆ 
[ಪಾಠಾಂ. ಟ್ಪನೆ, ಟ್ವಮೆ, ಟ್ವಮೆ]ಟಕಿದು `ನಿಮ್ಮಂ ನಾಟ್ಕಡಿಗಟದೊಡೆ 
ಮದೀಯನಾಥಂ ಬೇರಂ ಬಿಟಕ್ಕಿಯನೆ ತಿಂದ ದೆವಸದೊಳಟ್ಸ್ಕಾಡಿದ ಬೀರ 
ಮಾಗಳೇಂ ಪೊಸತಾಯ್ತೇ (ಪಂಪಭಾ. ೧೨-೧೭೮). 

[ನಟ್ಟು (ಆ ಏಡ್ಳು) * ಕಟ್ಟು] 
ಏಟ್ಕಡಲ್‌, ಏಳ್ಗಡಲು (ನಾ). ಏಳು ಸಮುದ್ರ, ಸಾಗರ: 
ಏಟ್ಕಡಲ್‌, ಏಟ್ಕರಿ ಏಲಕ್ಕೊ ಟಿ (ಶಮದ. ೧೮೯ ಪ್ರಯೋ). 
ಏಳ್ಗೆಡಲು: ದಿಗ್ಗಜದ ಮಂಡೆಯ ಮೆಟ್ಟ ಸುಜ್ಜನೆ ಸುಜಿವೆನೇಳ್ಸಡಲ 
ತಿಜ್ಜನೆ ತಿರುಹುವೆ ಧರಣಿಯ (ಮೋಹತ. ೧೨-೧೧). 
[ನರ್‌ + ಕಡಲ್‌] 

ವಿಲ್ಕೋಟಿ, ಎಕ್ಳೋಟ, ಏಳುಕೋಟಿ (ನಾ). ಒಂದುಸಂಖ್ಯೆ; ಸಪ್ತ 
ಕೋಟ: ಇದನಟಾದಾತಂ ವಾರನಾಸಿಯೊಳಂ ಪ್ರಯಾಗೆಯೊಳಂ ಸಾಸಿರಂ 
ಕವಿಲೆಯುಂ ಸಾಸಿರ್ಬ್ಬಬ್ರಾಹ್ಮಣರನೇಆಕ್ಟೋಟ ತಪೋಜನ[ಮು]ಮನ 
ಆಕಿದ ಪಜ್ಚಮಹಾಖಾತಕನ ಪೋದ ಲೋಕ ಕೈ ಪೋಕುಂ (ಇಳ. 201, 
೨೫೭-೨೨ ; 875). ಎಳ್ಳೋಟ: ಇದನಳಿದ[೦]ಬಾಣರಾಸಿಯೊಳು ಪನ್ನಿ 
ರ್ಚ್ಚಾಸಿರ ಬ್ರಾಹ್ಮಣರುಮನೆ[ಕ್ಕೋ]ಟ ತಪೋಧನರುಮಂ ಸ[ಹಶ್ರ]ಕವಿಳೆ 
ಯುಮಂ ನಳಿದ(0] (ಸ. X1-i, ೬೨-೧೩; 1024); ಎಕ್ಟೋಟತಪೋ 
ಧನರ್ಗ್ಗೆ (ಎಇ. 20117, ೧೭೨-೫೩ ; 1055); ಸೋಮೇಶ್ವರದೊಳೆಕ್ಟೋಟ 
ತಪೋಧನರುಮನಲದ ಮಹಾಪಾತಕ ನಕ್ಕು (ಇಳ. x11, ೯೩-೩೩; 
1084) ; ಅಳಿದವನಿದನೆಕ್ಕೋಟಯನಳಿದಂ ಶೀರ್ಥಂಗಳನಿತುವನೋರನ್ತ 
ಳಿದಂ (ಎಕ. ೫1, ದಾವಣ. ೧೩೪-೫೯ ; 11087); ಆ ಪಂಚಮಠದ ತಪೋ 
ಧನಮುಖ್ಯವಾದ ಎಕ್ಕೋಟಗಳುಂ (ಎಕ. ೫, ದಾವಣ. ೧೦೫-೩೦; 1218); 


25 


35 


45 


ವೃದ್ಧಿ; ಆಧಿಕ್ಯ; ಔನ್ನತ್ಯ: ಕೆಲನಂ ಕೊರ್ಬುತ್ತೆಸೆದು ಬಿದಿ 
ರ್ದಾರ್ದುಮೇಲಕ್ಷೀಬಕ್ಸಿ [ಪಾ ಠಾಂ. ಮೆಳ್ಳೆ ಕೈ] ಸಮಂಜಸಸಿಕ್ಕಿ ಮಿಕ್ಕನರಿ 
ವಾಹಿನಿಯಂ (ಕವಿರಾ. ೧-೬೬); ಏಜ್ನಿಯಂ ಪರಬಲಂ ಪೊಗಟಲ್‌ 
(ಎಕ. 11, ೧೩೮-೧೩ ; ಸು. 940); ಒಲಿಸುವ ರೂಪು ಗಾಡಿಯೊಳೊಡಂಬಡೆ 
ಗಾಡಿ ವಿಳಾಸದೇಟಕ್ಲಿಯೊಳ್‌ ನೆಲಸೆ (ಆದಿಪು. ೧-೭೨); ಪೊಸಜವ್ವನ 
ದೇಟ್ಸ್ಸ್‌ (ಕಾದಂಪೂ. ೬೯೮) ; ಶೌಚದೇಟಕ್ಸಿ (ಸಮಪ. ೬-೨). ಏಳಿಗೆ; 
ಆಳೋಟಿಸಿ ತನ್ನೊಳೆಂದನು ಸಂಸಾರದೇಳಿಗೆ ಈ ತೆಜ ನೆಂದು (ಅಂಜಚ. 
೧೫-೩೮) ; ಬಾಲಸೂರ್ಯನವಪೊಲ್‌' ಪ್ರತಿಕ್ಷಣದೇಳಿಗೆಯ ತೇಜದ ವಿಕಾರ 
ಚಡಾಳಿಸಿತು (ಕುವ್ಯಾದ್ರೋ. ೧೮-೩೦); ತುಂಗ ತರಂಗದೇಳಿಗೆಯಿಂದ 
ಕಾವೇರಿ-ಮಂಗಳಗಾತ್ರೆಯಾಗಿಹಳು (ಕಂನವಿ. ೫-೪೬); ಈ ವಿಧದೇಳಿಗೆ 
ವಡೆದೀಯೊಡಲೊಳೆ ದೇ್ಗವರೂಳಿಗವೆಸಗುವೆನು (ಹದಿಬ. ೧-೪೦). 
ಏಳ್ಗೆ : ನಗರಾಜಂ ಧೈರ್ಯದೊಂದೆಕಕ್ಗೆಯನೆ (ಎಇ. 2೧11, ೩೩೦-೭; 
979); ಶೌರ್ಯದೇಳ್ಗೆ ಯಂ ಮೆಜಕೆದು (ಸೌಇಇ. 70/-11, ೧೫೨-೨೨; 1105) ; 
ಕಾರುಣ್ಯದೇಳ್ಲೆಯಿಂ ಸವಿನುಡಿಯೊಳಿಂತೆಂದನು (ಭಾವಚಿಂ. ೯-೪೫); 
ನಾಡೊಳಗುಳ್ಳೆ ನಾನಾವಿದ್ಯ ದೇಳ್ಸೆಯ ನೋಡ ಚಿತ್ತೈಸಿದ ಬಳಿಕ 
(ನೋಹತ, ೪-೧೮); ಈ ಪಾತಿವ್ರತ್ಕದೇಳ್ಗೆಯನಾಲಿಸೆ ಪಾಪಗಳೆದ್ದು 
ಪಾಜುವುವು (ಹದಿಬ. ೨-೫೧). 

ಏಳಿಗೆಯಾಗು = ಅಭಿವೃದ್ಧಿ ಹೊಂದು : "ನಿಮ್ಮಿಂದೆಲ್ಲಾ ಹಣ 
ತೆಗೆದುಕೊಂಡರೆ ನಮಗೆ ಏಳಿಗೆಯಾಗುವುದಿಲ್ಲ' ಎಂದುಬಿಡುತ್ತಿದ್ದರು 
(ಕುಸುಸಂ. ೬೪). [ಏರ್ಯ + ಇಗೆ) 


ಏಲಕ್ಷಿಗುಂದು (ಕ್ರಿ). ಅಭಿವೃ ದ್ಧಿ ಇಳಿಮುಖವಾಗು; ಬೆಳವಣಿಗೆ 


ಕಡಮೆಯಾಗು : ಮೊದಲೊಳ್‌ ನೀಳ್ದು ಪೊದಳ್ಹು ಪರ್ಬಿ ಪದಪಂ 
ಕೈಕೊಂಡು ಮಂದೈಸಿ ಮಾಣದೆ ತನ್ನಂದದೊಳೇಟ್ಸ್ಸ್‌ ಗುಂದದೆ ನಿರುದ್ಧ್ಯೋ 
ಚ್ಛ್ಯ್ವಾಸಮಪ್ಪನ್ನೆಗಂ ಪುದಿದಾ ದಂಪತಿಯಂ ಫುದುಂಗೊಳಿಸಿ (ಆದಿಪು. 
[ಏಲ್ಲಿ + ಕುಂದು] 


೫-೨೩). 


ಏಟಕೆಗೆಡು (ಕ್ರಿ). - ಏಟ್ಲಿಗು೦ದು: ಬಡವಾಗಿರ್ದೊಡಲೇಖಲಕ್ಸಿಗೆಟ್ಟ 


ನಡು ನೀರ್‌ ಭೋರೆಂದು ಪಾಯ್ತಕ್ಷಿ (ಧರ್ಮಾಮೃ. ೪-೭೪). 
- [ಖಟತ್ಸಿ + ಕೆಡು) 


ಏಲಕ್ಕಿ ವಡಿಸು (ಕ್ರಿ). ಏಳಿಗೆಯಾಗುವಂತೆ ಮಾಡು: ನಾರಾಯಣ 


ನಂತೇಟಕ್ಸಿ ವಡಿಸಿಯಾಳ್ಗುಂ ಸೊಗದೊಳ್‌'(ಅಪ್ರತಿ. ೩೩-೧೪). 
[ಖಲಕ್ಸಿ + ಪಡು, * -ಇಸ್ಕು] 


ಏಟಕ್ಷಿವಡೆ (ಕ್ರಿ). ಏಳಿಗೆಯನ್ನು ಹೊಂದು : ಏಟಕ್ಲಿವಡೆದ ಪಾಡಿವದ 


ಚಂದ್ರನಂತೆ ಚಂದ್ರಾಪೀಡಂ ಪ್ರತಿದಿನಂ ಪ್ರವರ್ಧಮಾನನಾಗೆ 
(ಕಾದಂಪೂ. ೪೩೩). [ಏಟಕ್ಸೆ + ಪಡೈ]) 


ಏಲಕ್ಸೆ ವಾಡಿವ 


ಏಟಸಕ್ಸಿ ವಾಡಿವ, ಏಳ್ಗೆ ವಾಡಿವ (ನಾ). ಶುಕ್ಲಪಕ್ಷದ ಪಾಡ್ಯ: ಆಯ್ವರ್‌ 
ಕೂಸುಗಳುಮೇಟಕ್ಕಿವಾಡಿವದ ಚಂದ್ರನಂತುತ್ತ ರಾಭಿವೃದ್ಧಿ ಯೊಳ್‌ ಸೊಗ 
ಯಿಸಿ ಬಳಿಯೆ (ಸಂಪಭಾ: ೨-೩ ವ). ಏಳ್ಗೆ ನಾಡಿವ: ಕಾಸ್ಮಪಗೋತ್ರ 
ಪವಿತ್ರನೇಳ್ಗೆ ವಾಡಿವದೆಳದಿಂಗಳನ್ನನುದಿನಂ ಬಳೆದಂಪಿರಿದುಂ ವಿಭೂತಿಯಿಂ 
(ಎಕ. ೪, ಬೇಲೂರು. ೧೭-೬೪ ; 1136). [ಏಲಕ್ಷಿ * ಪಾಡಿವ] 5 

ಏಟ್ಸ್‌ ವೇಲು, ಎಳ್ಸೆವೆಲು (ಕ್ರಿ). ಅಭಿವೃದ್ಧಿ ಹೊಂದು; ಏಳಿಗೆಯನ್ನು 
ಪಡೆ: ವಿಶ್ವಜಗಜ್ಜನ ಕೀರ್ತನಾರವಂಗಳಿನಿನಿಸೇಟಕ್ಕೆ ವೆತ್ತು  * ಪುಗು 
ತಂದನಚ್ಛುತಂ (ಜಗವಿ. ೧೦-೧೩೧). ಏಳ್ಗೆ ಮೇಲಿ : ಮೂಡುವೆಳನೇಸ 
ಆಸಿಂದುಜಕೆ ನಮಿಸಿಕೊಳ್ವ ಮೆಯ್ಲಾಡಿವಣ್ಣದಿನೇಳ್ಗೆವೆತ್ತು ಥಳಥಳಿಪ ಶಿಶು 
ಚೂಡಾಮಣಿಯನೀಕ್ಷಿಸುತೆ (ಪದ್ಮರಾ. ೨-೬೪). [ಏಲಕ್ಷಿ* ಪೆಲು,] 10 

ಏಬ್ರ್ಮಗ (ನಾ). ಒಂದು ಸ್ಥಳದ ಹೆಸರು: ಮುಕೂಡಲ್‌ ದಕ್ಷಿಣಾದಿಗ್ವಿ 
ಭಾಗಮನಲೋಕ್ಕ ಏಟ್ಲ್ಯಗ ಕೊಡಲ ಮೂಡಗ ಕೆಲಬನ್ನು (ಇಆ. 21, 
೧೬-೧೩ ; 413). 


[?) 

ಏಟ್ಲಿರ್‌ "ಎಟ್ಟಿರ್‌? ನೋ. 

ಏಟ್ತರ "ಎಟ್ಟರ' ನೋ. 15 

ಏಟ್ತರವು "ಎಟ್ಟರವು? ನೋ. 

ಏಲ್ಲ್ನೂಯಿ, ಏಳುನೂಲು, ಏಳ್ನೂರು, ವಳ್ನೂಜು (ನಾ). ಏಳು 
ನೂರರ ಮೊತ್ತ: ಶಕಪ್ರಿಸ ಕಾಲಾತೀತ ಸಂವತ್ಸರಜ್ನಳ್‌ ಏಟ್ಲೂಜಕೆಂಭ 
ತ್ರೆಣ್ಣನೆಯ ವೃಯಮೆಂ ಬ ಸ[ಂ]ವತ್ಸರಂ ಪ್ರನರ್ಶ್ರಿಸೆ (ಇಆ. x1, 
೨೧೯-೧೫; 866). ಬಳುನೂಲು : ಅಅಂದೇಳುನೂರ್ವರುಷವಟಕಿಯ |20 
ದೇಳ್ನೂಜು ವರುಷ ಸಂದ ರೇವಣಸಿದ್ಧ ನಾಡಿ ತಪ್ಪುವನೆ (ಸಿದ್ಧರಾ. 
೧-೪೫). ಏಳ್ನೊರು : ನನಗೆ ಆತನು ಏಳ್ನೂರು ರೂಪಾಯಿಗಳನ್ನು | 
ಕೊಡಬೇಕು (ರೂಢ). ಬಿಳ್ನ್ನೊಮಿ : ಉಕ್ಕುವತಿಶಯ ವೀರೆರಸದೊಳು 
ಸೊಳ್ಳಿನೊಳು ಲಂಕಾಪುರವನೆಡಕಿಕ್ಕಿ ಹಾಜಿ ದನೆತ್ತ ಮೇಲೇಳ್ನೂಜು | 
ಯೋಜನವ (ತೊರರಾ. ೫-೧-೨೪). [ನೀಟ್‌ + ನೂಲು] 25 


೧೧೭೨, 


ಏಲಕ್ನೊಡೆವಾಳಿಸು 


ಏಬ್ಪತ್ತು “ಎಟ್ಟಿತ್ತು' ನೋ. 

ಏಲೊಕೆ (ನಾ). ಏಳು ಪೊರೆ, --ಪದರ : ಪರಿಮರ್ದಿಸುವುದು 
ದುತ್ತೂರರಸಮನಿಂಬಾಗಿ ಪಿಟಿದು ನೆಲ ದೊ ಳ್‌ ಲನಣಂ ಬೆರಸೊರಸಿ 
ಕೊಂಡು ಪೂಸುಗೆ ಕರಗುಗುಮೇಖ್ರ್ರೊರೆಯೆನಿಪ್ಪ ಕುರುವುಂ ಕ್ಷಣದೊಳ್‌ 
(ಕಾವ್ಯಾವ. ೨೭೧). [ಎಯ್‌ + ಪೊರೆ] 

ವಿಲ್ಬರ್‌ "ಏರ? ಪರಾ. 

ಏಲಸಿಸನ, ಏಳುಚೆಸನ, ಏಳ್ಫೆಸನ (ನಾ). ಬೇಟೆ, ದ್ಯೂತ, ಸ್ತ್ರೀಯ 
ರಲ್ಲಿ ಅತ್ಯಾಸಕ್ತಿ, ಮದ್ಯಪಾನ, ವಾಕ್ಬಾರುಷ್ಯ, ಅರ್ಥದೂಷಣ, 
ದಂಡಪಾರುಷ್ಯ ಎಂಬ ಏಳುವಿಧವಾದ ವ್ಯಸನ; ಸಪ್ತವ್ಯಸನ : 
*ತಜಕಿಸಂವೇಲಕ್ಸಿಸನಮೆಣ್ಣೆಸೆಯುಮೆನುತಂದೇಟಕ್ಪೊಜಕಿಯೊಂಭೈನೂಣಕಿ 
ರ್ಭಾಸಿರಮಿವು ಸಂಖ್ಯಾಪದಂಗಳಕ್ಕುಂಗ (ಕವಿಕಂ. ೨೧೪). 
ಏಳು ಬೆಸನ: ದುರ್ಗೊೋಹ್ಠಿಯೊಳಿರ್ಪರೇಳುಬೆಸನಕ್ಕೀಡಪ್ಪರಾಚಾ 
ರಮಂ ಬಗೆಯರ್‌ ಸ್ವಾರ್ಥವಿಚಾರಕೆಲ್ಪಮತಿಗೀವರ್‌ ಧರ್ಮ ಮಂ 
ಪಾಲಿಸರ್‌ (ಸೋಮೇಶ. ೪೬). ಏಳ್ಬೆಸನ : ಭನಲತೆಯಂ ಕೊಯ್ದೇಳ್ಳಿ 
ಸನವ ಕೊದ್ದಿಕ್ಕೆ ಭರಂಗೆಯ್ದುತ್ಸುಖದಿಂದೆ (ಉದ್ಭದೇ. ೩-೯). 

[ಏರ್‌ + ಬೆಸನ] 

ಏಟಕ್ಕಿ, ಏಳ್ಮೆ (ನಾ). ಏಳುಸಲ, ಬಾರಿ: ಏಲಕ್ಕಿ, ಏಟ್ವರ್‌ 
(ಶಬ್ದಾನು. ೩೫೬ ಪ್ರಯೋ). ಏಳೆ: ಅರಸರನು ಮೂರೇಳ್ಮಿ ತರಿದ 
ಗಣನೆಯಕ್ಷಸರದ ನೆವದಿಂದ ಬಲಗಿವಿಯ ಮೇಲೆ ಧರಿಸಿರುವ ರೀತಿಯಿಂ 
ಮೆರೆವ ಮೂಕೇಳ್ಮಣಿಗಳ್‌ (ಶ್ರೀರಾಚ. ೨-೬೬). 

[ಏಯ್ಟ್‌ + -ಮೆ] 
ಏಟ್ಟಿರ್‌ "ಏಟಕ್ಕಾ್‌' ಪರಾ. 


ಏಟಸ್ವೊಡೆವಾಳಿಸು (ಕ್ರಿ). (9): ಉದಧಿವೃತಾವನೀತಳದೊಳೇಟಸ್ಕೊಡೆ 


(2)ನಾಳಿಸೆ ಕಾಡಿಯೂರನೆಯ್ಲಿದಪುವೆ ಮತ್ತಿನೂ ೦೯ (ಎಇ. x11, 


(1) 


೩೩೨-೪೭ ; 929). 


ಬ 


ಬ (ನಾ). ಕನ್ನಡ ವರ್ಣಮಾಲೆಯ ಹದಿಮೂರನೆಯ ವರ್ಣ; 
ಐಕಾರ: ಸ್ವಭಾನದಿಂದೇಕಾರಂ ಮೊದಲಾದ ಸಂಧ್ಯಕ್ಷರಂಗಳಪ್ಪುವು ; 
ಅನಾವುನೆಂದೊಡೆ-ಏ ಐ, ಓ ಔ (ಶಮದ. ೧೦ ವೃತ್ತಿ). 

ಬ್ಯ- "ಅಯ್‌-? ನೋ. 

ಐಂಗುದ (ನಾ). ಇಂಗುದೀ ಮರದ ಹಣ್ಣು (8).  [ಸಂ.] | s 

ಐಂದ (ಅ). ಇಲ್ಲಿಂದಾಚೆಗೆ; ಮುಂದಕ್ಕೆ. [+ ತುಳು. ಐಂದ] 

ಐಂದನ (ಗು). ೧. ಚಂದ್ರನಿಗೆ ಸಂಬಂಧಿಸಿದ. (ನಾ). ೨. ಚಂದ್ರಿಕೆ; 
ಬೆಳುದಿಂಗಳು : ಅಂಚೆ ಸಂಚಳಿಪನಂಗನ ಜಂಗಮಕಲ್ಪವಲ್ಲಿ ಮಂಜುಳ 
ಕರಫುಂಜವಂ ಕೆದಜುವೈಂದವ ಕೋರಕಣಾಲಮೆಂಬಿನಂ ಬಳಸಿದುದಾ 
ಮಹೀಪತಿಗೆ ಚಾಮರನಿಕ್ಕುವ ಕಾಮಿನೀಜನಂ (ಅನಂಪು. ೨-೨೦). 
೩, ಚಂದ್ರನ ಮಗ; ಬುಧ: ಸಕಳಗ್ರಹಂಗಳ್ಳೆಂದವ ದಿವಸಾಧಿನಾಥ 
ಸುತರೀಕ್ಷಿಸುವಂದು (ಜಾತತಿ. ೩-೧೭). ೪. ಚಾಂದ್ರಮಾನದ, 
ತಿಂಗಳು. [ಸಂ.] 

ಐಂದವಕಲೆ (ನಾ). ಚಂದ್ರನ ಕಲೆ: ಸರಮೈಂದವಕಲೋಪಮಂಗಾಂಗ 
ಮಾಗಿ ವಿಸ್ಫುರಿತಾತ್ಮಶಕ್ತಿಯಮೃತಪ್ಲವಂ ಪೊಣ್ಮೆ (ಪದ್ಮರಾ.' ೧೦-೨೦೩). |15 

[ಐಂದವ + ಕಲೆ] 

ಐಂದವಜಿಂಬ (ನಾ). ಚಂದ್ರಬಿಂಬ: ಮರ್ಬೆನಿಪ ಗೊಬ್ಬರವಂ 
ತಳಿದಲ್ಲಿ ಚೆಲ್ಲಿ ತಾರಗೆಗಳೆನಿಪ್ಪ ಬಿಳ್ತುಗಳನಂತವಕ್ಕೆಂದವಬಿಂಬ ರೌಪ್ಶ 
ಕುಂಭಗತ ಸುಧಾಮರೀಚಿಜಳಮಂ ಸುರಿದಂ ಸಲೆ ಕಾಲಪಾಮರಂ 
(ರಾಜಕೇ. ೧೧-೬೮) ; ಮಿನುಗುವ ಮುತ್ತಿನೊಳ್ಪೆಜಕಿಯಿದೆಂಬಿನಮೈಂದವ 
ಬಿಂಬಮೊಪ್ಪು ಗುಂ (ವಿಷ್ಣುವು. ೫-೩-೧೧೧). [ಐಂದನ * ಬಿಂಬ] 

ಐಂದವಾಟಕ್‌ (ನಾ). ಒಂದು ಬಗೆಯ ಬಾಳೆ; ಇಂದ್ರಬಾಳೆ: 
ಅಧ್ವಗಾಳೋಕನಕ್ಕಾಶ್ಚರ್ಯಮನಧಿಕಂ ಮಾಟಕ್ರಿಂದವಾ ಆ್‌ಗೆಳಿಂ 
(ಮಹಾನೇ. ೧-೬೭). [ಐಂದೈ (ಆ ಐಂದ್ರ) * ಬಾಟ್‌] 

ಐಂದ್ರ (ಗು). ೧. ಇಂದ್ರನಿಗೆ ಸೇರಿದ, -ಸಂಬಂಧಿಸಿದ: 
ಬಟಾ ಕೈ ಂದ್ರಮೈಹಿಕ ಪಾರತ್ರಿಕಭೋಗಮಂ ಕುಡುವಿನಂ (ಆದಿಪು. 
೧೬-೮). (ನಾ). ೨. ಒಂದು ನೃತ್ಯ: ಮನಂಗೊಳೆ ಮಾಡಿದನೈಂದ್ರ 
ಮೆಂಬ ನಾಟಕವಿಧಿಯಂ (ಅಜಿಪು. ೫-೬). ಸಿ. ಗಮಕಿ. ೪. ಇಂದ್ರನಿಂದ 
ಪ್ರಣೀತವಾದ ಒಂದು ವ್ಯಾಕರಣ: ಕಾಶಕೃತ್ಸ್ನ ವ್ಯಾಕರಣವೇ 
ಕಾಲಾಸವ್ಮಾ ಕರಣವೆಂದೂ ಇದು ಐಂದ್ರವ್ಯಾಕರಣದ ಗುಂಪಿಗೇ 
ಸೇರಿದ್ದೆಂದೂ ಅನೇಕರು ಹೇಳುತ್ತಾರೆ (ಕಾಶಕೃ. ೧೧ ಪಿ€ಠಿಕ). 
೫. [ಯೋಗಶಾ] ಯೋಗಗಳಲ್ಲಿ ಒಂದು ಬಗೆ: ಐಂದ್ರ... 
ವೈಧೃತಿಗಳೆಂಬಿಪ್ಪತ್ತೇಳುಯೋಗಂಗಳುಂ (ಎನೇಕ. ೩೨೦). [ಸಂ.) 

ಐಂದ್ರಕ (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಕು: ಅರುಣವರ್ಣದ 
ಬೊ ಟ್ಟಿ ನೆ ಐಂದ್ರಕದೊಳು ಮಿರುಗುತಿಹುದು ಚಂದ್ರಬಿಂಬ (ಜ್ಞಾನಚ. 
೩೮-೭೧). [ಸಂ.] 

ಐಂದ್ರಜಾಲ (ನಾ). ಯಕ್ಷಿಣಿ; ಗಾರುಡಿ; ಕಣ್ಕಟ್ಟು. 
ಜಾಲಿಕ' ಪರಾ. [ಐಂದ್ರ * ಜಾಲ] 

ಐಂದ್ರಜಾಲಿಕ (ನಾ). ಯಕ್ಷಿಣಿಮಾಡುವವನು; ಗಾರುಡಿಗ: 
ರತ್ನಾವಳೀನಾಟಕೆಯಲ್ಲಿ ಐಂದ್ರಜಾಲಿಕನ ದೃಶ್ಯದಲ್ಲಿ ಬರುವಂತೆ 
ಶೃಂಗಾರ- ಆದ್ಭುತಗಳಿಗೂ ಅವಿರೋಧ ಸಾಧ್ಯ (ಧ್ವನ್ಯಾಲೋ. ೧೭೮ 
ಅಡಿ). [ಸಂ.) 


20 


25 


35 


€ 
ಐಂದ್ರ 


EET ಜಾವ: 


ಐಕಿಲ್‌ 


| ಐಂದ್ರದಿಶೆ (ನಾ). ಇಂದ್ರನ ದಿಕ್ಕು; ಪೂರ್ವದಿಕ್ಯ್ರು: ಆ ನಗೇಂದ್ರ 


ದೈಂದ್ರದಿಶಾಭಾಗದೊಳ್‌ (ಚಂದ್ರಪು. ೧-೬೫). [ಐಂದ್ರ + ದಿಶೆ) 
ಐಂದ್ರಧ್ವಜ (ನಾ). ೧. ಇಂದ್ರನ ಧ್ವಜ. ೨. [ಜೈನ] ಇಂದ್ರಾದಿ 
ಗಳು ಮಾಡುವ ಜಿನಪೂಜೆ : ನೇಮಿತೀರ್ಥಂಕರ ಪರಮದೇವ 
ನಿರ್ವಾಣ ಕಾಲದೊಳು ಐಂದ್ರಧ್ವಜವೆಂಬ ಪೂಜೆಯಂ ಮಾಡೆ (ಎಕ. ೪11, 
ಶಿವಮೊ. ೪-೧೪ ; 1122). "ಇಂದ್ರಥಿಜ ' ಪರಾ. 
[ಐಂದ್ರ * ಧ್ವಜ] 
ಐಂದ್ರಲುಪ್ತಿಕ (ನಾ). (ಕಾಯಿಲೆಯಿಂದ) ತಲೆಕೂದಲುದುರಿದ 
ವನು; ತಲೆಬೋಳಾದವನು : “ಖಳತಿಃ, ಶಿಪಿವಿಷ್ಟ ಐಂದ್ರಲುಪ್ತಿ 
[ಪಾಠಾಂ. ಪ್ರ]ಕಃ -ಈ ೩ ತರಟದಲೆ(ಯಂ)  (ಹಲಾಯು. ೯೯-೪೫೪). 
"ಇಂದ್ರಲುಪ್ತಕ' ಪರಾ. [ಸಂ.7 


`ಐಂದ್ರಶರ (ನಾ). (ಇಂದ್ರನ ಶಕ್ತಿಯುಳ್ಳ) ಬಾಣ; ವಜ್ರಾಸ್ತ್ರ: 


ಆದ್ರಿಬಾಣಮ ಂ ಪೂಡಿದಂ ಕಲಿ ಸುಧನ್ವಂ ತೊಟ್ಟ ನೈಂದ್ರಶರಮಂ 
ಫಲುಗುಣಂ (ಜೈಮಿಭಾ. ೧೩-೧೫). (ಐಂದ್ರ * ಶರ] 

ಬಂದ್ರಾಸ್ತ್ರ (ನಾ).-ಐಂ ದ್ರಶರ:' ಅಂದಿನ ಯುದ್ಧವು ಅರ್ಜುನನ 
ದಾಯಿತು. ಅವನ ಐಂದ್ರಾಸ್ತ್ರದ ಪೆಟ್ಟನ್ನು ತಡೆಯಲಾರದೆ... ಹಿಮ್ಮೆಟ್ಟ 
ದರು (ವಚಭಾ. ೨೭೨). [ಐಂದ್ರ + ಅಸ್ತ್ರ) 

ಬಂದ್ರಿ (ನಾ). ೧. ಇಂದ್ರನ ಹೆಂಡತಿ; ಶಚೀದೇವಿ: ಚಂದ್ರಲೇಖೆ 
ಚಂದ್ರಾದಿತ್ಮ ಪ್ರ ತಿಮರನೈಂದ್ರಿಯವೋಲಪ್ರತಿಮಪ್ರಭರಂ ಪ್ರಸಿ ದ್ಮೈರಂ 
ವಧು ಪಡೆದಳ್‌(ಪಂರಾಮಾ. ೧೦-೬೦). ೨. ಪೂರ್ವದಿಕ್ಕು; ಮೂಡಲು: 
“ ಐಂದ್ರೀ, ಪೂರ್ವಾ, ಪ್ರಾಚೀ- ಈ ೩ ಮೂಡಣ ದೆಸೆ? (ಹಲಾಯು. 
೧೬-೧0೧). [ಸಂ. ಐಂದ್ರೀ): 

ಐಂದ್ರಿಯ (ಗು). ೧. ಇಂದ್ರಿಯಗಳಿಗೆ ಸಂಬಂಧಿಸಿದ. ೨. ಇಂದ್ರಿಯ 
ಗಳನ್ನುಳ್ಳ : ಶರೀರವಿರಹಿತಾನಂತಜ್ಞಾನಾದಿಗುಣಸಂಸನ್ನ ನಿಶ್ರೇಯಸ 
ಸುಖಪ್ರಾಪ್ತಿನಿಮಿತ್ತಂ ಐಂದ್ರಿಯಂ ದೇಹಂ (ತತ್ತ್ವಪ್ರ. ೩೨೮). [ಸಂ.] 

ಐಂದ್ರಿಯಕೆ (ಗು). - ಐಂದ್ರಿಯ ೧: ಐಂದ್ರಿಯಕ ಜೀವನಕ್ಕೆ ಬುದ್ಧಿಯ 
ನಿಯಂತ್ರಣ ಬೇಕು (ನವ್ಯಕಾ. ೧೧). (ಸಂ.) 

ಐಂದ್ರೋತ್ಸವ (ನಾ). ಒಂದು ಬಗೆಯ ಉತ್ಸವ: ವಕ್ಸಣಶಾಲೆ 
ಯಲು ಐಂಡ್ರೋತ್ಸವದ ಪೂಜೆಯಂ ಮಾಡಿ ಸರಸ್ವತಿಯ ಭೋಜನಕ್ಕೆಂದು 
ಬಿಟ್ಟಿ ಗದ್ಮಾಣಂ ೨೦೦ (Aa. 2೭1-111, ೧೫೯-೩೪ ; 1111). 

[ಐಂದ್ರ * ಉತ್ಸವ] 

ಐಕಮತ್ಯ (ನಾ). ಏಕಾಭಿಪ್ರಾಯ ; ಒಗ್ಗಟ್ಟು : ಸೋದರರ ಸಹಕಾರ 
ಮತ್ತು ಐಕಮತ್ಯಗಳ ಫಲವಾಗಿ ವಿಜಯನಗರದ ಜನನವಾಯಿತು 
(ಕೃದೇವ. ೧). [ಸಂ.] 

ಐಕಾಗಾರಿಕ (ನಾ). ೧. ಒಂದೇ ಮನೆಯಿರುವವನು. ೨. ಒಂಟ 
ಯಾದ ಮನೆಗಳಿಗೆ ನುಗ್ಗುವವನು ; ಕಳ್ಳ. [ಸಂ.) 

ಐಕಾಗ್ರ್ಯ (ನಾ). ಏಕಾಗ್ರತೆ: ಪ್ರತ್ಕಾಹಾರದಿಂದ ಮನಶ್ಚಾಂಚಲ್ಯನನ್ನು 
ನಿವಾರಿಸಿ ವೈರಾಗ್ಯವನ್ನು ಐಕಾಗ್ರ್ಯ ವನ್ನು ಸಾಧಿಸಲು ದಾರಿತೋರಿದೆ 
(ಭಾರದ. ೧೬೬). [ಸಂ.] 

ಐಕಾರ (ನಾ). [ವ್ಯಾಕ]"ಐ' ಎಂಬ ವರ್ಣ: ಅಕಾರಮುಂ ಏಕಾರಮುಂ 
ಕೂಡಿ ಸಂಧಿಯಾಗೆ ಐಕಾರಂ ಪುಟ್ಟುಗುಂ (ಶಮದ. ೧೦ ಅಡಿಟ). [ಸೆಂ.] 

ಐಕಿಲ್‌ "ಅಯ್ಕಿಲ್‌' ನೋ. 


ಐಕಿಲೆಲರ್‌ 


ಐಕಿಲೆಲರ್‌ "ಅಯ್ಯಿಲೆಲರ್‌ ನೋ. 

ಐಕಿಲ್ಲದಿರ 'ಈಟ್ಟ್ಳುಲ್ಲ ದಿರ' ನೋ. 

ಐಕಿಲ್ದೆಟ್ಟಿಣುಗಿ "ಅಯ್ದಿಲ್ವೆಟ್ಟಣುಗಿ' ನೋ. 

ಐಕಿಲ್ಲೆ ಟಿ ಳಿಯ "ಅಯ್ದಿಳ್ತಿಟ್ಟಿ ಟು ಳಿಯ? ನೋ. 

ಐಕಿಲ್ಫಟ್ಟು "ಅಯ್ಕಿರ್ವೈಟ್ಟು? "ಹೋ. 

ಐಕಿಲ್ವೈಳೆಗ ಅಯ್ಕಿಲ್ವೆಳಗ' ನೋ. 

ಐಕ್ಕಿರು (ನಾ). ಐಕ್ಯವಾಗಿರು; ಸೇರಿಕೊಂಡಿರು: ಈಶ್ವರನ ದೇಹ 
ದೊಳು ಐಕ್ಕಿರೆ ಯಾಶ್ವರನ ಸಾಯುಜ್ಯವೆನಿಪುದು (ಜ್ಞಾನಸಿಂ. ೩೧-೧೬). 

[ಆ ಐಕ್ಕ + ಇರು (ಆ ಇರ೯್ಮ)] 

ಐಕ್ಯ (ನಾ). ೧. ಏಕವಾಗಿರುವಿಕೆ ; ಒಗ್ಗಟ್ಟು: ವ್ಯಾಸಮಹರ್ಷಿ 
ಭರತಖಂಡದ ಐಕ್ಯ ಮತ್ತು ಸಂಘಟನೆಗೆ ಪ್ರೇರಕನಾದನು (ಬು ಕ್ಸಾರ. 
೧೦೨ ಪೀಠಿಕೆ). ೨, ಪರಮಾತ್ಮನಲ್ಲಿ ಒಂದಾದವನು,--ಬೆರೆತವನು: 
ಪಂಚೇಂದ್ರಿಯ ನಾಸ್ತಿಯಾಗದನ್ನಕ್ಕ ಐಕ್ಕನೆಂತೆಂಬೆನಯ್ಯಾ (ಬಸವ. 
೫೦೯) ; ಆಕಾಶಪಥ ಮಾಜಕಿದೇಕವಸ್ತುವ ತಿಳಿದು ಸಾಕಾರವಳಿದು 
ನಿಜವಾದ ಐಕ್ಯಂಗೆ ಏಕತ್ರ ನೋಡ (ಸರ್ವಜ್ಞ. ೧೪೭). ೩. ಒಟ್ಟು; 
ಮೊತ್ತ. ೪. ಒಂದು ಎಂಬ ಸಂಖ್ಯೆಯ ಸಂಕೇತ: ಗಗನಾಂಬರಂ 
ವ್ಯೋಮ ಸಿಂಧುರಂ ಲೋಚನಂ ನಗಮ್ಮೈೆಕ್ಕಮೆಂಬ ಸಂಖ್ಯೆಗಳು ಕೃತ 
ಯುಗಮಕ್ಕುಂ (ಮಂಗರಾ. ೨೨-೧೪). ೫, [ಕಾವ್ಯಮಿಾ] ನಾಲ್ಕು 
ಬಗೆಯ ಕವಿಸಮಯಗಳಲ್ಲಿ ಒಂದು: ಕವಿ ಸಮಯವನ್ನು- 
೧. "ಅಸದಾಖ್ಯಾತಿ', ೨. "ಸದಕೀರ್ತನ', ೩. "ನಿಯಮ, ೪. "ಐಕ್ಯ? 
ಎಂದು ನಾಲ್ಕು ಭಾಗಮಾಡಬಹುದು (ಕೈಪಿಡಿ. ೨೪೩) ; "ಐಕ್ಕ'ವೆಂದರೆ 
ವಸ್ತುತಃ ಭೇಡವಿರತಕ್ಕ ಕಡೆಗಳಲ್ಲಿಯೂ ಭೇದವನ್ನು ಹೇಳದೆ ಎಲ್ಲಾ 
ಒಂದನ್ನಾಗಿಯೇ ಗಣಿಸುವುದು (ಕೈಪಿಡಿ. ೨೪೬). 

ಐಕ್ಕಮಾಗು, ಐಕ್ಕವಾಗು- ಒಂದಾಗು ; ಕೂಡು: ಭೂಲೋಲ 
ಕೇಳ್ಳೆಕ್ಕಮಾಗಿರ್ದುದಾ ಕಲ್ಲೊಳಾ ಲಲಿತವಾಜಿ (ಜೈ ಮಿ ಭಾ. ೧೦-೧೧) ; 
ಸಮಸ್ತಭಕ್ತರ ಹೃದಯಗಳೂ ಆ ಮಧುರಲಯದಲ್ಲಿ ಮಧುರನಾದ 
ಬ್ರಹ್ಮದಲ್ಲಿ ಐಕ್ಕವಾದುವು (ಶಾಂತಲಾ. ೧೩೧) ; ಈ ಸಾಗರದಲ್ಲಿ ಐಕ್ಕ 
ವಾಗದೆ ಇರುವ ಸಂಸ್ಕ ತಿ ಯಾವುದೂ ಇಲ್ಲ (ಯಕ್ಸಾರ. ೧೨೩ ಪೀಠಿಕೆ). 
(ಸಂ. 

ಐಕ್ಯಕೂಟಿಸ್ಥೆ (ನಾ). ಐಕ್ಯಸ್ಥಲವನ್ನು ಸೇರಿದವನು: ರುದ್ರತತ್ತ್ವ 
ಲಿಂಗಮೂರ್ತಿಯಾಗಿ ಈಶ್ವರತತ್ತ್ವ ಶರಣಮೂರ್ತಿಯಾಗಿ ಸದಾಶಿವತತ್ತ್ವ 
ಐಕ್ಕಕೂಟಸ್ಥ ನಾಗಿ ನಾಮ ರೂಪು ಭಾವವಳಿದಲ್ಲಿ ಪರಶಿನಮೂರ್ತಿ೯ 
ಪರಾಪರಡೊಳಗಾಯಿತ್ತು (ನೋಳಿಮಾ. ೧೪೮-೫೬೩).  [ಸಂ.) 

ಐಕ್ಕಭಾವ (ನಾ). ಒಂದಾಗಿರುವಿಕೆ; ಕೂಡಿರುವಿಕೆ: ಆಗಮ 
ಫ್ರೌಢಿಯಂ ಸಕಲರತಿಕಲೆಗಳಿಂಪಾಗಲ್‌ ಪರಸ್ಪರ ವಿಚಾರಮಂ ಮಣಕ 
ದೈಕ್ಯಭಾವದಿಂ ಸೊಗಸುಗೊಳಿಸಿ (ಜೈ ಮಿಭಾ. ೧೮-೩೧). 


[ಐಕ್ಯ + ಭಾವ] 

ಐಕ್ಕವರ್ಣ (ನಾ). ಐಕ್ಯವಾದ ವರ್ಣ; ಕೂಡಿಕೊಂಡ ಬಣ್ಣ (1). 
[ಐಕ್ಯ + ವರ್ಣ] 

ಐಕ್ಯಸೂತ್ರ (ನಾ). ಒಂದಾಗಿ ಕಟ್ಟುವ ಸೂತ್ರ: ಅವುಗಳನ್ನೊಂದು 


ಐಕ್ಯಸೂತ್ರದಿಂದ ಒಂದುಗೂಡಿಸಲಾರದವನಾಗಿದ್ದೇನೆ (ಪುನರು. ೪೩೧). 
[ಐಕ್ಕ + ಸೂತ್ರ] 
ಐಕ್ಕಸ್ಸಲ, ಐಕ್ಯಸ್ಥಳ (ನಾ). [ನಷ್ಠ] ಷಟ್‌ಸ್ಕಲಗಳಲ್ಲಿ ನನದು; 
ಕೊನೆಯ ಲ; ಲಿಂಗಾಂಗ ಸಾಮರಸ್ಯ: “ಸಾನು ನೀನು . 
ಭೇದವು ನನ್ನೆಲಿಲ್ಲವೆಂಬ ಶಿವಾದ್ವೈತ ಭಾನದಿಂದ ಸಮರಸಭಕ್ತಿ kab 
ಸುಖಸ್ವರೂಪವನ್ನು ಪಡೆದಿರುವುದೇ ಐಕ್ಕಸ್ಥಲದ ಲಕ್ಷಣ? (ಶಿವಾಸೂ. ೧೪); 


20 


30 


39 


40 


45 


ಐಬಿದಾರ 


ಬೀಜವೃಕ್ಷ ಯೋಗದಂತೆ ಭಕ್ತಸ್ಕಲ «ಎ ಕರಕವಾರಿಯೋಗದಂತೆ ಶರಣ 
ಸ್ಥಲ ಶಿಖಿ ಕರ್ಪುರೆಯೋಗದಂತೆ ಐಕ್ಮಸ್ಥಲ (ಆದವ.. ೩೫೭) ; ಕಿಚ್ಚನುರಿ 
ಗೋಲಲ್ಲಿ ಬಚ್ಚಿಟ್ಟಂತಿರಬೇಕು ಅಚ್ಚಳಿದು ಐಕ್ಕಸ್ಥಲವಾದ ಶರಣಂಗೆ 
ನಿಚ್ಚಟದ ನಿಲವು (ಸರ್ವಜ್ಞ. ೧೫೨). ಐಕ್ಯಸ್ಥ ಳೆ: ಚಿನ್ನಬಸವಣ್ಣನವರು 
ಕೈಕೊಂಡ ಯೋಗಸಾನ್ನಿಧ್ಯ ಮತ್ತು ಐಕ್ಕಸ್ಥಳಗಳನ್ನು ಬಣ್ಣಿಸಿದ್ದಾರೆ 
(ಶರೀಫ. ೬೯). [ನಕ್ಕ * ಸ್ಥಲ] 

ಬಕ್ಕ ಸ್ಮ ಳ್‌ ಐಕ್ಯಸ್ಥ ಲ? ನೋ. 

ಬಳೆ ಸ್ಥ ಶಿ (ನಾ). ಕವಾಗಿರುವಿಕೆ; ಕೂಡಿರುವಿಕೆ : ಶರಣಸ್ಥಿತಿಯಲ್ಲಿ 
ಕೊಲ್ಯ ಪೂಜಕ ಭೇದ ಇದ್ದರೂ ಅದನ್ನು ಗಮನಿಸದೆ ಐಕ್ಕ N ತಿಯಲ್ಲಿ 
ಪೂರ್ಣಾನಂದದಲ್ಲಿ ಮಗ್ನನಾಗಿ ಜೀವನು... ತೋರಿಕೆಗೆ ಮಾನವನಾಗಿ 
ಕಾಣುವನು (ಶಕ್ತಿವಿ. ೯೭). [ಐಕ್ಕ * ಸ್ಥಿತಿ] 

ಐಕ್ಷವ (ಗು). ೧. ಕಬ್ಬಿಗೆ ಸಂಬಂಧಿಸಿದ ; ಕಬ್ಬಿ ನಿನಿಂದ ಉಂಟಾದ. 
(ನಾ). ೨. ಸಕ್ಕರೆ. (ಸಂ. 

ಐಶ್ಷನರಸ (ನಾ). ಕಬ್ಬಿನ ರಸ್ಕ ಹಾಲು: ಸುಧೆ ದಧಿ ಫೃತಂ 
ಮಧು ಸದೈಕ್ಷವರಸಂಗಳಿಂ (ರಾಜಶೇ. ೧೩-೫೧ ರಗಳೆ). 

[ಐಕ್ಷವ + ರಸ] 

ಐಗಂಚಿ "ಐಗಂಚು' ನೋ. 

ಐಗಂಚು, ಐಗಂಚಿ (ನಾ). ಬಹೆಳೆದೂರ ; ಅತಿದೂರ (?) : ಪರ್ಕಳ 
ವೆಂದರೇನು ಐಗ್ಗಂಚಾ? ಇಲ್ಲೆ ಮೂರು ನಾಲ್ಕು ಮೈಲು (ಹೊಸಕ್ಷಿ. ೫೬). 
ಐಗಂಚಿ: “ದೂರ ಏನು ಬಂತು? ಷೊಲ್ಲಾ ಅರ ಏನೂ ಐಗಂಚಿ ಅಲ್ಲ 
೬ ೨ಡಿ (ಭೀಮಕಾ. ೨೨೫). [೮ ಐದ್ಯು (« ಅಯ್ದು ಶಿ 9) * ಕಂಚು?) 

ಐಗಂಡುಗೆ "ಅಯ್ಗಂಡುಗ' ನೋ. 

ಐಗಣೆ "ಅಯ್ಗಣೆ' ನೋ: 

ಐಗಳ "ಅಯ್ಗುಳ' ನೋ. 

ಐಗಳ್ಳ "ಅಯ್ಗಳ್ಳ' ನೋ. 

ಐಗಳು "ಅಯ್ಯು ಪರಾ. 

ಐಗಾವುದ "ಅಯ್ಲಾವುದ' ನೋ. 

ಐಗುಳ "ಅಯ್ದುಳ' ನೋ. _ 

ಐಗೇಣು "ಅಯ್ಲೇಣು? ನೋ. 

ಐಗೊಳ “ಅಯ್ಗುಳ' ನೋ. 

ಐಗೊಳಗ "ಅಯ್ಗೊಳಗ' ನೋ. 

ಐಗೋಲ್‌ "ಅಯ್ಗೋಲ್‌' ನೋ. 

ಐಗೋಲ "ಅಯ್ಗೋಲ' ನೋ. 

ಐಚರು "ಅಯ್ದ್ಚರು' ನೋ. 

ಐಚ್ಛಿಕ (ಗು). ಇಚ್ಛೆಗೆ ಸಂಬಂಧಿಸಿದ; ತಾನೇ ಆರಿಸಿಕೊಂಡ: 
ಭೌತಶಾಸ್ತ್ರ ಅವನ ಐಚ್ಛಿಕ ವಿಷಯೆ (ರೂಢಿ). [ಸಂ.) 

ಐಚ್ಛೆ ಕನಿಷೆಯ (ನಾ). ಇಚ್ಛೆ ಯಿಂದ ತೆಗೆದುಕೊಂಡ ವಿಷಯ; 
ತಾನೇ ಆರಿಸಿಕೊಂಡ ವಿಷಯ; ಪಾಠಶಾಲೆಗಳಲ್ಲಿ ಒಂದೋ ಎರಡೋ 
ಐಚ್ಛಿಕ ವಿಸಯಗಳಿದ್ದು ಅಭಿರುಚಿಯಿರಲಿ, ಇಲ್ಲದಿರಲಿ ಅದನ್ನೇ ಕೊಡುವು 
ದುಂಟು (ಶಿಕ್ಷದ. ೧೧೭). [ಐಚ್ಛಿಕ + ವಿಷಯ] 

ಐಜಡೆ "ಅಯ್ದಡೆ' ನೋ. 

ಐಜಡೆವೆಳೆಸು "ಅಯ್ದಡೆವೆಳಸು' ನೋ. 

ಐಟಕ್ಕು "ಐಠಕ್ಕು? ನೋ. 

ಐಟಿದಾರ (ಗು). ಒನಪುಳ್ಳ; ಒಯ್ಯಾರವುಳ್ಳ: ಈ ಬಂಗಾರಕಡ್ಡಿ ಯಾರಿ 
ವಳು? ಕಣ್ಣಾಗ ತುಂಬು 1 ಐಟಿದಾರ ಇದ್ದಾಳ (ಬಾಂಡಾಯ.. ೮). 

೫% ಮರಾ, ಐಟದಾರ್‌ ; ಹಿಂ. ಬರ್ಡದಾರ್‌] 


ಐಟು ೧೧೭೬ ಐದುವೆಟ್ಟು 
ಐಟು (ನಾ). ಠೀವಿ; ಬಿಂಕ; ಸಡಗರ; ಡೌಲು : ಒಬ್ಬಿಬ್ಬ ಗೆಳೆಯ ೨.[ತತ್ತ್ವಶಾ] ಪ್ರಮಾಣದಲ್ಲಿ ಒಂದು ಬಗೆ: ಪ್ರಮಾಣವು ಪ್ರತ್ಮ ಕ್ಷ: 
ರನ್ನು ಕೂಡಿಕೊಂಡು ಐಟನಿಂದ ಕನ್ನೆಯನ್ನು ನೋಡಲು... ಬಂದಿದ್ದನು ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ, ಸಂಭವ, 


(ಅನ್ನ. ೩೧); ಆ ಠೀವಿ ಆ ಐಟ್ಕು ಅವರಿಗೆ... ವರದಾನವಾಗಿ ಬಂದಂ 
ತಿವೆ (ದೀಪಹ. 1, ೧೨); ಅವರ ಉಡುಪು ಒಳ್ಳೆ ಐಟಾಗಿತ್ತು 
(ಬಿರುಗಾ. ೧೧೦). 
[4- ಮರಾ. ಅಯಟ್‌, ಆಯಟಾ, ಅಯಟ್ಯ, ಐಟ್‌, ಐಟ್ಕಾ 

ಐಟೀ; ಹಿಂ. ಐರ್‌] 

ಐಕಕ್‌ "ಐಕಕ್ಕು? ನೋ. 

ಐಠಕ್ಕು, ಐಟಕ್ಳು, ಐಠಕ್‌ (ನಾ). - ಐಟು: ರಾಜಒಡೆಯರು 
ಒಳ್ಳೆಯ ಐರಕ್ಕಿನ ರಾಜತ್ವವನ್ನು ನಡೆಸುತ್ತಿದ್ದರು (ಶ್ರಿ ರಾಯ. ೬೧). 
ಐಟಕ್ಕು : ಸ್ಥಿತಿ; ರೀತಿ; ಲಕ್ಷಣ; ಅಚ್ಚುಕಟ್ಟು; ಒಪ್ಪು ; ಓರಣ; 
ಐಟಕ್ಕು (8೫೮೭1೮. ಇಂಕನಿ). ಐಠೆಕ್‌ : ರಂಗರಾಯರ ಮನೆ ಏನು? 


ನಮ್ಮ ಮನೆಯಂತೆಯೇ ಬಹಳ ಐರಕ್‌ ಇದೆ... ಎಂದರು 
`` (ಚಿತ್ರಕೂ. ೭೮). [ಆ ಐಟು] 
ಐಡವಿಡ (ನಾ). ಕುಬೇರ (ಕ). [ಸಂ.] 


ಐಡೂಕ (ನಾ). ಎಲುವುಗಳನ್ನಿಟ್ಟು ನಿರ್ಮಿಸಿದ ಗೋಡೆ: ಕಾಂತ 
ಚಂದ್ರಕಾಂತೊಪಲೈ ಡೂಕ ಭಾಗ ವಿಭ್ರಾಜಿತಮುಂ (ಬೀಳವಂ. 
೨-೧೧೪ ವ). "ಏಡೂಕ' ಪರಾ. [Xo.] 

ಐಣ (ಗು). ಜಿಂಕೆಗೆ ಸಂಬಂಧಿಸಿದ, ಸೇರಿದ. [ಸಂ] 

ಐಣೇಯ (ಗು). ಹೆಣ್ಣುಜಿಂಕೆಗೆ ಸಂಬಂಧಿಸಿದ, ಸೇರಿದ. 

[ಸಂ.] 

ಐತಂಡ "ಅಯ್ತಂಡ' ನೋ. 

ಐತನ "ಅಯ್ಯತನ' ನೋ. 

ಐತರ್‌ "ಎಯ್ತರ್‌' ನೋ. 

ಐತೆರವು "ಎಯ್ದರವು? ನೋ. 

ಐತವಾಡೆ (ನಾ). ಒಂದು ಊರಿನ ಹೆಸರು: ಉತ್ತರತಃ ಐತವಾಡೇ 
ಗ್ರಾಮಃ (ಇಳ. X1, ೧೧೩-೪೦; 758). [ಐತ್ಯ*- ವಾಡೆ] 

ಐತಾಳ (ನಾ). (ಕರಾ) ಕೋಟಬ್ರಾಹ್ಮಣರಲ್ಲಿ ಕಂಡುಬರುವ 
ಅಷ್ಟಗೃಹ ಭೇದಗಳಲ್ಲಿ ಒಂದು: ತುಳುಬ್ರಾಹ್ಮಣರಲ್ಲಿ ಬರುವ 
ಉಡುಪ, ಹೆಬ್ಬಾರ, ಐತಾಳ (ತುಳುನಾ. ೧೫೫). [2] 

ಐತಿಹಾಸಿಕ (ಗು). ಇತಿಹಾಸಕ್ಕೆ ಸಂಬಂಧಿಸಿದ, ಸೇರಿದ: 
ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಸಾರ್ವಜನಿಕ ಮಹಾಕಾವ್ಯ (secular 
Poetry) ಐತಿಹಾಸಿಕ ಮಹಾಕಾವ್ಯ (Historical Poetry) ಮತೀಯ 
ಮಹಾಕಾವ್ಯ (Religious Poetry) ಎಂಬ ಮೂರುಭಾಗಗಳಿವೆ (ಭಾರದ. 
೪೫೦); ನಾಟಕದ ವಸ್ತು : . , ಐತಿಹಾಸಿಕವಾಗಿದ್ದರೆ ಹಿಂದಿನವರ ಅನು 
ಭವಗಳ ಪ್ರಭಾವವನ್ನು . . . ಮನಸ್ಸಿನಲ್ಲಿ ಮೂಡಿಸುತ್ತವೆ ( ಶಿಕ್ಷ. ೫೪). 

[Xo.] 

ಐತಿಹಾಸಿಕತೆ (ನಾ). ಇತಿಹಾಸಕ್ಕೆ ಸೇರಿದುದು, --ಸಂಬಂಧಿಸಿರು 
ವುದು: ಇಂತಹ ಗೋಷ್ಠಿಗಳ ಐತಿಹಾಸಿಕತೆಯನ್ನು ಪ್ರಶ್ನಿಸುವ ಅವಶ್ಯ 
ಕತೆಯಿಲ್ಲ (ಶೂನ್ಯಕು. ೧೪೨). (ಸಂ. ಐತಿಹಾಸಿಕತಾ] ' 


ಐತಿಹ್ಯ (ನಾ). ೧. ಪರಂಪರೆಯಿಂದ ಬಂದಿರುವುದು; ಪುರಾಣ; 


ಚರಿತ್ರೆ: “ಪ್ರಮಾಣವಿಲ್ಲದೆ ಪಾರಂಪರೆಯಿಂದ ಬಂದ ಮಾತ ಹೇಳು 
ವುದು ಐತಿಹ್ಯಂ ಇತಿಹಾಸಯೆನಿಸುಗುಂ? (ನಾಚಿರಾ. ಸೆ 

ಪುಣ ಕ್ಷೇತ್ರದಲ್ಲಿ ಒಂದು ಐಶಿಹ್ಯವು9 ಟು (ಪಾಳಗಾ. ೧); 
ಏಳನೆಯ 'ಶತಮಾನದ ಹೊತ್ತಿಗೆ ಮುಸ್ಲಿಮರು ಹೆಚ್ಚು ಗ ಯಲ್ಲಿ 
ಮಲಬಾರಿನಲ್ಲಿ ನೆಲಸಿದ್ದರೆಂದು ಎ ಐತಿಹ್ಯವಿದೆ: (& ರದ. ps 


13 


"25 


35 


45 


ಐತಿಹ್ಶ, ಲಿಪಿ, ಲೋಕಪ್ರಸಿದ್ಧಿ, ಚೇಷ್ಟೆ, ಪ್ರಾತಿಭ ಎಂದು ಹನ್ನೆರಡು 
ವಿಧವೆಂದು ಕೆಲವರು ಹೇಳುತ್ತಾರೆ (ಹಂದಸಾ. ೧೩೩).  [ಸಂ.] 

ಐತಿಹ್ಯಪ್ರಮಾಣ (ನಾ). ಎ ಐತಿಹ್ಯ ೧: ಈ ವಟವೃಕ್ಷದೊಳು ಯಕ್ಷ 
ನಿಪ್ಪನೆಂಬ ಲೋಕವಾರ್ತೆಯಿಂದ ಯಕ್ಷವಿಷಯ ಜ್ಞಾನವೇ ಐತಿಹ್ಮ 
ಪ್ರಮಾಣಮಕ್ಕುಂ (ವಿವೇಕ. ೧೯). [ಐತಿಹ್ಮ * ಪ್ರಮಾಣ] 

ಐತೀರ್ಪು (ನಾ). (ಪಂಚರ, ಪಂಚಾಯಿತರ) ನ್ಯಾಯನಿರ್ಣಯ, 
— ತೀರ್ಮಾನ: Rl. ಹಿಂದುಗಳಿಂದೆ ಪ್ರತ್ಕೇಕಿಸುವಂಥ ಐತೀ 
ರ್ಪನ್ನು ಸಾರಿದ್ದು ಕೇಳಿ... ಈಗ ಪ್ರಕಟವಾದ ಹು ಐತೀರ್ಪನ್ನು 
ಪುನರ್ವಿಮರ್ಶಿಸಿ... ರದ್ಹಾಗದಿದ್ದರೆ ನಾನು ಉಪವಾಸಮಾಡಿ ಪ್ರಾಣಾ 
ರ್ಪಣ ಮಾಡುವೆ (ಕರವೀ. ೨೧೬). [ಐೃ-(ಆ ಅಯ್‌-) + ತೀರ್ಪು] 

ಐತೆ "ಅಯ್ತೆ? ನೋ. 

ಐತೆರ "ಆಯ್ತೆರ' ನೋ. 

ಐತ್ವ (ನಾ). "ಐ' ಎಂಬ ವರ್ಣ: 
(ಶಮದ. ೨೭೧ ಪ್ರಯೋ). 

ಐದಂಬ "ಅಯ್ದಂಬ? ನೋ 

ಐದಂಬು "ಅಯ್ದಂಬು' ನೋ. 

ಐದಕ್ಕೆರ (ನಾ). ೧. ಐದು ಅಕ್ಷರಗಳು. ೨. ಐದು ಅಕ್ಷರಗಳ 
ಮಂತ್ರ; ಪಂಚಾಕ್ಷರೀ ಮಂತ್ರ : ಮಣಿಖಚಿತವಹ ಕಂಗೊಳಿಸ ಕಳಸ 
ಮುಮನಿಟ್ಟು ವಸ್ತ್ರಸುವರ್ಣರತ್ನಗಳನೈದಕ್ಕರಿಂ ಮಂಗಳೋದಳಕವ 
ಶೋಧಿಸಿ (ನ್ರಾಢರಾ. ೭-೪೨). [ಐದ್ದು (ಆ ಆಯ್ದು) * ಅಕ್ಕರ) 


ತ್ವಕ್ಕಮಂತೆ- ಬೈಕ್ಷ-ಬೈಕ 
[ಸಂ.] 


ಬದಲರ್ಗೋಲು (ನಾ). ಐದು ಹೂವಿನ ಬಾಣಗಳು; ಪಂಚ ಪುಷ್ಟ 


ಬಾಣಗಳು: ಒಂದು ಬಿಲ್ಲೈದಲರ್ಗೊೋಲಿನ: ಮೊಸೆಯೊಳ್ಳಿ ಕಂದು 
ಮೂಜಗನ ಶಿಕ್ಸಿಸುವ ಕಂದರ್ಪ (ಮೋಹತ. ೭-೪೦). 
[ಐದ್ದು (ಆ ಅಯ್ದು) * ಆಲರ್ಕ್‌ * ಕೋಲು (ಆ ಕೋಲ್‌)] 
ಐದಲೆಯ "ಅಯ್ದಲೆಯ' ನೋ. 
ಐದಳ "ಅಯ್ದಳ'-ನೋ. 
ಐದಿವರ್‌ "ಎಯ್ದು' ಪರಾ. 
ಐದಿಸು "ಎಯ್ದಿಸು' ನೋ. 
ಐದು, "ಎಯ್ದು' ನೋ: 
ಐದ್ಳು "ಅಯ್ದು? ನೋ. 
ಐದುಗುಂದು "ಅಯ್ದುಗುಂದು? ನೋ. 
ಐದುಧಾರೆ (ನಾ). ಕುದು ರೆಯ ಐದು ಬಗೆಯ ನಡೆಗಳು: 
ಐದುಧಾರೆಗಳಿಂದ ತಿದ್ದು ವಡೆವುದು ಐದುಧಾರೆಗಳು ಅವುವೆಂದರೆ 
ಆಸ್ಕಂದಿತ, ದೌರಿತಕ, ರೇಚಿಕ್ಕ ವಲ್ಲಿತ, ಪ್ಲುತ (ಅಶ್ವಟೀ. ೨೪-೭). 
[ಐದ್ಯು (ಆ ಅಯ್ತು) + ಧಾರೆ] 
ಐದುಭೂತ (ನಾ). ಪೃಥ್ವಿ, ಅಪ್‌, ತೇಜ, ವಾಯ್ಕು ಆಕಾಶ 
ಎಂಬ ಪಂಚಭೂತಗಳು : ಒಂದಾಗಿಹವೈದುಭೂತ ಚಂದ್ರಸೂರ್ಯರು 
ನಂದಿವಾಹನ ನಿಮ್ಮ ತನುವಲ್ಲವೇ (ದೇದಾವ. ೨೭-೪೫). 
[ಐದ್ಳು (ಆ ಅಯ್ದು) * ಭೂತ] 
ಐದುನೆಟ್ಟು (ನಾ). (?). 
ಐದುವೆಟ್ಟನಪದತಳ - ಕತ್ತಿವರಿಸೆಯಲ್ಲಿ ಒಂದು ಪಟ್ಟು: ನಾಲ್ಕು 
` ವೆಟ್ಟುಗಳ ಕಡೆಯಲ್ಲಿ ಕೆಳಗಡೆಯಲ್ಲಿ ಹೊರಗೆ ಒಂದು ಏಟು ಅವುದು 
ಮಾಡಲ್ಪಡುವದೂ ಅದು ಐದುವೆಟ್ಟನಪದತಳ ನುಡಿಯಲ್ಪಡುವದು 
(ಖಡ್ಗ ಟೀ. ೫-೪೧). [ಐದ್ಳು (< ಅಯ್ಯೂ) + ಬೆಟ್ಟು] 


ಬಡೆ 


ಐದೆ "ಎಯ್ದೆೈ,' ನೋ. 
ಐದೆ "ಅಯ್ದೈ' ನೋ. 
ಐದೆತನ "ಅಯ್ದೆತನ' ನೋ. 
ಐದೆದಾಳಿ "ಅಯ್ದೆದಾಳಿ' ನೋ. 
ಐದೆವರ್‌ "ಎಯ್ದು' ಪರಾ. 
ಐದೆವಸ "ಅಯ್ದೆ ವಸ ನೋ. 
ಐನ್‌, ಅಯಿನ, ಅಯಿನು, ಐನ, ಐನು (ನಾ). ೧. ಮುಖ್ಯ; 
ಪ್ರಧಾನ ; ಆಯಕಟ್ಟು. ೨. ಸರಿ; ಶುದ್ಧ; ಪಕ್ಕಾ; ಆಯತ: 
ಭಗವಂತನೂ ಕಪ್ಪು. ಆದರೆ ದೇವರ ಕಪ್ಪು ಶ್ಯಾಮವರ್ಣ. ದೊಡ್ಡವರ 
ಕಪ್ಪು ಎಣ್ಣೆಗೆಂಪು. ಬೆಸ್ತರ ಕರಿಯನದು ಐನ್‌ ಟಾರು (ಬಿಸ್ತಕ. ೬); 
ಐನ್‌ ಘಾಟಗಳೂ ರಾಯರೇ ಐನ್‌ ಘಾಟಗಳೂ ! (ಕ ೦ ಕೆ ಕೂ. ೪೨). 
ಅಯಿನ: ಅಯಿನಮೆಟ್ಟಗೆ ಪೆಟ್ಟು (ಜಾನಕೋ. ೧೩). ಅಯಿನು : 
೧. (ಕಿ). ಐನ: ೨. ... ಫೋಟೋತೆಗೆಯಲಿಕ್ಕೆ ರಂಗಪ್ಪನಿಗೆ 
ನಾಲ್ಕುದಿನಗಳ ಮೊದಲೇ ಹೇಳಿಟ್ಟಿದ್ದನಂತೆ. ಆದರೆ ಐನ ಹೊತ್ತಿಗೆ ಎಲ್ಲಿ 
ಮರತೇಹೋದಾನೋ .. .೫ (ಮೂರುದಾ. ೭೬). `ಐನು:: ೧. ನಿನಗೆ 
ಐನು ಬೇಕಾದ್ದು ಚಪ್ಪರ (ಮರಮ. ೬೯); ಐನು ಜನವೆಲ್ಲಾ ನನ್ನ ಗಾಡಿ 
ಯಲ್ಲಿ ಕುಳಿತುಕೊಳ್ಳಿರಿ (ಔದಾಉ. ೭). 
[4- ಮರಾ, ಐನ್‌ ; ಹಿಂ. ಐನ್‌ ಎ ಸರಿಯಾದ] 
ಐನ್‌ ಜಮಾ, ಐನುಜಮಾ, ಐನುಜಮೆ (ನಾ). ಪ್ರಧಾನವಾಗಿ 
ಸೇರಿದ್ದು, --ವಸೂಲಾದದ್ದು (ಕೈಸ್‌ಗೆ. ೫೪೧). ಐನುಜಮಾ : 
(ಮೈಗೆಜೆ. 1೪, ೭೬೧). ಐನುಜಮೆ : ಜಮಾಬಂದಿ ಪ್ರಕಾರ ಐನುಜಮೈ 
ಶಿವಾಯಿಜಮೆಯೂ ಗುದಸ್ತಾಬಾಕಿ ಸುದಾ ದಾಖಲುಮಾಡಿ ಏಕಂದರ 
ಜಮೆಗೆ ಯಿರಸಾಲು ಫರಮಾಯಿಸಿ ವಗೈರೆ (ಮಹಾವಂ. 11, ೬೪). 
[ಐನ್‌ + ಜಮಾ) 
ಐನ್‌ಷೆ, ಐನಶಿ (ನಾ). ಒಂದು ಬಗೆಯ ಗಿಡ : ಹಳದಿಪಾವಟಿ, ಐನ್‌ಷೆ, 
ವೆಡ್ಡಿ (ಮೈಣಗಿ. ೫೫-೧೦೯೬). ಐನಶಿ: ಆಕ್ಕ (ಐನಶಿ)- ಮಧ್ಮಮ ಆಕಾ 
ರದ್ದು; ಕಟ್ಟಿಗೆ ಮಿಂಚುಳ್ಳ ಹಳದಿ; ಅದರಿಂದ ಹರಿವಾಣಗಳನ್ನು ಮಾಡು 
ವರು (ಕಛಾಗೆ. ೩೫). [2] 
ಬನ "ಐನ್‌' ನೋ. 
ಐನವೇಳೆ (ನಾ). ಸರಿಯಾದ ಸಮಯ; ಆಯತ ಹೊತ್ತು: ಎಂಥಾ 
ಐನವೇಳೆಯಲ್ಲಿ ಅಗಲಿದರು (ಸಮಜೀ.೧೨೬೬). [ಐನ(€ ಐನ್‌)+ವೇಳೆ] 
ಐನಶಿ "ಐನ್‌ಸೆ? ನೋ. 
ಐನಹರೆ (ನಾ). ತುಂಬು ಪ್ರಾಯ, ಯೌವನ: ನನಗಿನ್ನೂ ಐನಹರೆ 
ಆಗ (ಆಮನಿ. ೪). [ಐನ (ಆ ಐನ್‌) + ಹರೆ (ಆ ಹರೆಯ)] 
ಐನಾ (ನಾ). ೧. ಕನ್ನಡಿ. ೨. ಕನ್ನಡಕ. 
[4- ಪಾರ. ಐನಾ, ಆಈನಾ; ಹಿಂ. ಐನಕ್‌, ಆಇನ್ರಾ ಆಈನಾ; 
ಮರಾ, ಐನಾ] 
ಐನಾತಿ, ಅಯಿನಾತಿ (ಗು). ಮುಖ್ಯವಾದ; ಪ್ರಧಾನವಾದ: “ಎಲ್ಲಾ 
ಹಾಕಿ ಐನಾತಿ ಪಾತ್ರವನ್ನೇ ಬಿಟ್ಟಿದ್ದೀರಲ್ಲಾ ಸ್ವಾಮಿ? (ಶನಿಸಂ. ೧೨); 
*,.. ತಾಮ್ರದ ನಾಣ್ಮಗಳನ್ನೂ ಒಂದು ಐನಾತಿ ಮೂಲಿಕೆಯನ್ನೂ 
ಇಡುತ್ತೇನೆ...” (ಸ್ವಾಮಿಸ್ನೇ. ೭೮). ಅಯಿನಾತಿ : (ಕಿ). 
[*- ಪಾರ. ಮರಾ. ಬನಾತೀ] 
ಐನೀರು (ನಾ). ಮುಟ್ಟಾದವಳು ಐದನೆಯ ದಿನ ಎರೆದುಕೊಳ್ಳುವ 
ನೀರು, ಮಾಡುವ ಸ್ನಾನ: ಪುಸ್ಪವತಿಯಾಗಿ ಐನೀರಿನ ಸ್ನಾನ 
ಮಾಡಿದಳು (ಸಂಸ್ಕಾರ: ೧೩೨). 
[< ಐದು (ಆ ಅಯ್ದು) * ನೀರು (೮ ಸೀರ್‌,)] 


ಗಿಗಿ೭೭ 


$3 


45 


ಇಮೊಗೆ 


ಬನು "ಐನ್‌? ನೋ. 

ಐನುಜಮಾ "ನನ್‌ಜಮಾ' ನೋ. 

ಐನುಜಮೆ "ಐನ್‌ಜಮಾ' ನೋ. 

ಐನುತಾಳಿ (ನಾ). “ಸುಮಂಗಲೆಯ ತಾಳಿ -- ಕೊರಳ ಆಭರಣ” 
(ಕಸ್ತೂಕೋ. ೧೩೮). [ಆ ಅಯ್ದೆದಾಳಿ] 

ಐನುಹೊತ್ತು (ನಾ). ಯೋಗ್ಯ ಸಮಯ; ತಕ್ಕುಸಮಯ ; ಸರಿ 
ಯಾದ ವೇಳೆ: ಮಳೆಯು ಐನುಹೊತ್ತಿನಲ್ಲಿ ಬೀಳದೆ ಇದ್ದುದರಿಂದೆ 
ಅಲ್ಲಿಯ ಒಕ್ಕಲಿಗರು ತಮ್ಮ ಬೆಳೆಗಳು ಒಣಗುವವೆಂದು (ರಾಪಹಂ. ೪೮). 

[ಐನು (£ ಐನ್‌) + ಹೊತ್ತು (ಆ ಪೊಟ್ಟು)) 

ಐನೂರು "ಅಯ್ನೂಟಜು' ನೋ. 

ಐಇನೂರ್ವರ್‌ "ಅಯ್ದೂಲು? ಪರಾ. 

ಐನೂರ್ವಾಚಾರಿ "ಅಯ್ದೂರ್ವಾಚಾರಿ' ನೋ. 

ಬನೂಲು "ಅಯ್ನೂಟಜು' ನೋ. 

ಐಸತ್ತು (ನಾ). ಸಾಂಪತ್ತಿಕ ಸುಸ್ಥಿತಿ: ಧೊಂಡೋಪಂತನ ಮನೆತನವು 
ತಕ್ಕಷ್ಟು ಪ್ರಸಿದ್ಧವಾದದ್ದಿತ್ತು ಮತ್ತು ಅವನಲ್ಲಿ ಐಸತ್ತಾದರೂ ನೆಟ್ಟ 
ಗಿತ್ತು (ಉತ್ತಗೃ. ೮೦). [- ಮರಾ. ಐಪತ್‌ ೮. ಅರ. ಆಫಿಯತ್‌] 

ಐಪು (ನಾ). ಲೋಪ; ದೋಷ: ಐಪಡಗಿದಷ್ಟಾಂಗಯೋಗ ಶಿವಕಜ್ಜದಿಂ 
ಮೈಪಳಿದ ಪೂಗೋಲಮಥನ ಪ್ರಸಂಗದಿಂ (ಲಿಂಗಪು. ೩-೧೬). 

[?. / ತೆಲು. ಐಪು] 

ಐಬಿರುದು (ನಾ). ಐದು ಬಿರುದು: ಐಬಿರುದರಾಯರಾಹುತ ವೇಶೈಕ 

ಭುಜಂಗ ಬಿರುದಭರಿತಸ್ಯ (ಎಕ. ೫11, ತುಮಕೂ, ೧-೧೦೦ ; 1571). 
[ಐ್ಧ-(4 ಆಯ್‌ -) + ಬಿರುದು) 

ಐಬು, ಅಯಿಬು (ನಾ). ೧. ಕುಂದು; ಕೊರತೆ; ಲೋಪ; ದೋಷ: 
ಪುರೋಚನನು ಕಂಡಾನೆಂದು ಅದರೆ ಬಾಯಿಯನ್ನು ಐಬುಳಾಣದಂತೆ 
ಮುಚ್ಚಿದನು (ವಚಭಾ. ೩೩); ಇದರಲ್ಲಿ ಏನೋ ಐಬು ಇರಬೇಕು 
(ಚೆಂಗೂಲಿ. ೧೦೭). ೨, ಗುರುತು; ಪತ್ತೆ: ಭಾಷಣಕಾರರು ವಿಷಯದ 
ಐಬು ಹತ್ತಗೊಡದೆ ಮೂರುತಾಸು ಭೀಕರವಾದ ಭಾಷಣದ ಮಳೆ ಸುರಿ 
ಸಿದರು (ತಿಂಮತ. ೩೩). ಅಯಿಬು: ೨. ದಣಿಗಳ ರಸ್ತಿನ ಹಣ ಕದು 
ಕೊಂಡುಹೋಗಿ ತಂನ ಶೂಳಿಗೆ ವಡಿವೆ ವಸ್ತಮಾಡಿ ಕೊಟ ಆಯಿಬು 
ಸಿಕಲಾಗಿ (ಎಕ. ೩1, ಮೊಳಕಾ. ೨೫-೧೦೫ ; 1665). 

[5 - ಮರಾ. ಐಬ್‌ ; ಅರ. ಅಯಬ್‌, ಆಇಬ್‌] 

ಐಬೆರಳು "ಅಯ್ದೆರಳು' ನೋ. 

ಐಭೋಗ (ನಾ). ವೈಭವ: ಮೂಡಲ್‌ ಮುತ್ತಿನ ಕೆರೆ ನೋಡೋರಿ 
ಗೊಂದೈಭೋಗ ಮೂಡಿ ಬರ್ತಾನೆ ಚಂದ್ರಾಮ (ಹಳ್ಳಿಯ. ೪೭) ; ಕನ್ನಂ 
ಬಾಡಿಯೊಳಗೆ ಏನೇನು ಐಭೋಗ (ಹಳ್ಳಿಯ. ೩೩). "ವೈಭೋಗ? 
ಪರಾ. [ಆ ಸಂ. ವೈಭವ] 

ಐಮಡಿ "ಅಯ್ತಡಿ' ನೋ. 

ಐಮಣಿಗೆ "ಅಯ್ಮಣ್ಣಿಗ' ನೋ. 

ಐಮಣ್ಮೆಗ "ಅಯ್ಮಣ್ಣಿಗ ' ನೋ. 

ಐಮಾನ "ಅಯ್ಮಾನ `ನೋ. 

ಐಮುಖ (ನಾ). ಐದು ಮುಖ; ಪಂಚವಕ್ರ,: ಪಂಚೇಂದ್ರಿಯಂಗ 
ಳೆಂಬ ಐಮುಖವಪ್ಪ ಪುಲಿಗೆಜಕಿಯಲ್ಲಿ ನೆಲಸಿ ಪುಲಿಗೆಜೆಯರಸನಾದ 
(ಅದವ. ೨). (ಬ್ದ -(€ ಅಯ್‌ -) + ಮುಖ) 

ಐಮುಸುಡ "ಅಯ್ಕುಸುಡ' ನೋ. 

ಐಮೂಲೆ "ಅಯ್ಮೂರೆ' ನೋ. 


| ಐಮೊಗೆ "ಆಯ್ಕೊಗ' ನೋ. 


ಏಯ 


ಗಿಗ೭೮ 

ಬಯ "ಅಯ್ಯ ನೋ. | 

ಐಯಂಗಾರ್‌ "ಅಯ್ಯಂಗಾರ್‌? ನೋ. | 

ಐಯಂಬ "ಅಯ್ಯಂಬ' ನೋ. | | 

ಐಯವೊಳೆ "ಅಯ್ಯಾವೊಳೆ' ನೋ. 

ಐಯ್ಯ "ಅಯ್ಯ ನೋ. | 5 

ಐರಗಡಗೆ "ಅಯ್ರಗಡಗ' ನೋ. 

ಐರಣಿ "ಅಯ್ರಣೆ' ನೋ. 

ಐರಣೆ "ಆಯ್ರಣೆ ಫೋ. 

ಐರದಾಲಿ "ಅಯ್ರದಾಳಿ' ನೋ. 

ಐರದಾಳಿ "ಅಯ್ರದಾಳಿ' ನೋ. 

ಐರನ್ನ "ಅಯ್ರನ್ನ? ನೋ. 

ಐರಾಣಿ "ಅಯ್ರಣೆ' ನೋ. 

ಐರಾಣಿಗಡಿಗೆ (ನಾ). (ಸೌಭಾಗ್ಯ ಸೂಚಕವಾಗಿ) ಮದುವೆಯಲ್ಲಿ 
ಚಿತ್ರ ಬರೆದಿಡುವ ಗಡಿಗೆ: ಸುಮಂಗಲಿಯರು ಐರಾಣಿಗಡಿಗೆಯಲ್ಲಿ 
ನೀರನ್ನು ತರುತ್ತಾರೆ (ರೂಢಿ).  [ಐರಾಣಿ (£ ಆಯ್ರಕೆ) * ಗಡಿಗೆ] 

ಐರಾಣೆಹಾಡು "ಆಯ್ರಾಣಿಹಾಡು? ನೋ. 

ಐರಾಲ (ನಾ). (?): ಹರ[ವ]ಅಕಯೆಂಟು ಮೂಡೆಲದಕೆ ಬಂದ ಮನೆ 
ನೆಲ ಐರಾಲ ಅಂಗೋಡು ಸಹಿತ (ಕಇ. 211-1, ೬-೧೨ ; 1548). [1] 

ಐರಾವಣ (ನಾ). ೧. ಇಂದ್ರನ ಆನೆ; ಪೂರ್ವದಿಕ್ಕಿನ ಆನೆ: ಐರಾ 
ವಣಾರೂಢ ಶಚೀಸಮೇತನುಂ (ಪುಷ್ಪಪು. ೧೦-೫ ವ); ಐರಾವಣಕುಲ |20 
ಸಂಭವವಾರಣಫಟಿ ನೆರೆದು ಪತ್ತಿ ಶೀಕರಜಲಮಂ ಧಾರಿಣಿಗೆ ಸೂಸಿದಪುವೆನೆ 


ಶಾರದ ಘನಘಟಿಯಿನೆಜಗಿದುವು ಬೆಳ್ಸರಿಗಳ್‌ (ಜಗವಿ. ೪-೬೭). ೨. ಒಬ್ಬ ಐಲು (ನಾ). ಹುಚ್ಚು 


ರಾಕ್ಷಸನ ಹೆಸರು: ಅಲ್ಲಿಗರಸಾಗಿಹನಸುರರಿಗೆ' ಬಲ್ಲಿದನು ಐರಾವಣನು 
(ಕೌಶಿರಾ. ೩೯-೧೧). ೩. ನಾಗಕುಲದ ಮುಖ್ಯಸ್ಯರಲ್ಲಿ ಒಬ್ಬ. [ಸಂ.] 
ಐರಾವತ (ನಾ). ೧. ಇಂದ್ರನ ಆನೆ; ಪೂ ಪೂರ್ವದಿಕ್ಕಿನ ಆನೆ: |25 
*ಐರಾವತಃ, ಅಭ್ರಮಾತಂಗಃ (ಸಚಉಚ್ಛತೇ), ಐರಾವಣಃ- ಈ ಮೂಜು | 
ಇಂದ್ರನ ಆನೆ” (ಹಲಾಯು. ೧೧-೬೧); ನೆಗಲಕ್ಕಿಂ ದೇವೇಂದ್ರನೈ ರಾವತದ 
ಕೆಳೆಯಂ (ಪಂಪಭಾ. ೧೧-೬೯). ೨. [ಜೈನ] ಏಳು ಜನಪದಗಳಲ್ಲಿ 
ಒಂದು: ಭರತ ಹೈಮವತ ಹರಿವರ್ಷ ವಿದೇಹ ರಮ್ಯಕ ಹೈರಣ್ಯವತೈೆ 
ರಾಜತಗಳೊರೇಟ ಜನಪದಂಗಳಿಂ (ಆದಿತಿ. ೧-೪೮ ವ). [ಸಂ.] |80 
ಐರಾವತಿ (ನಾ).೧. ಐರಾವತ ಎಂಬ ಆನೆಯ ಹೆಂಡತಿ. ೨. ಮಿಂಚು: 
“ಶಂಪಾ... ಕ್ಷಣರುಚಿ, ಬರಾವತೀ (ಚ ವಿಜ್ಞೇಯಾ) - ಈ ೧೧ 
ಮಿಂಚು” (ಹಲಾಯು. ೧೧-೬೦); * ವಿದ್ಯುದೈರಾವತಿ. . - ಮಿಂಚಿನಿಕ್ಕು 0? 
(ಮಂಗರಾ. ೧೩-೪). ೩. ಕಿತ್ತಳೆಯ ಮರ. (ಸಂ. ಐರಾವತಿಲ್ಲ 
ಐರಾವಶೀಶ (ನಾ). ಮೇಘ; ಮೋಡ: “ಜೀನನವಾಹಮೈರಾವತೀಶ |35 
* -- ಮೇಘಕ್ಕೆ ನಾಮಂ? (ಮಂಗರಾ. ೧೩-೩). ([ಐರಾವತಿ * ಈಶ] 
ಐರಿ "ಅಯ್ರಿ' ನೋ. 
ಐರೆದಾಲಿ "ಅಯ್ರದಾಳಿ' ನೋ. i 
ಐರೆದಾಳಿ "ಅಯ್ರದಾಳಿ' ನೋ. | 
ಐಲಕ (ನಾ). (ತೈನ] ಸ ಸಂನ್ಯಾಸಿಗಳಲ್ಲಿ ಒಂದು ಬಗೆ: ಮುನಿಗಳು. ol 
ಸುಲ್ಲಕರೂ, ಐಲಕರೂ ಎನಿಸುತ್ತಾರೆ (ರತ್ನಕ. ೨೫೨). [ಸಂ] | 
ಐಲಕಸ್ಸಿತಿ (ನಾ). [ಜೈನ] ಸಂನ್ಯಾಸಿಯು ಕುಲಕಸ್ಥಿತಿಯನ್ನು 
ದಾಟದ ಮೇಲೆ ಬರುವ ಅವಸ್ಥೆ: ಸಂಯಮವು ಸಾಗಿದಂತೆಲ್ಲಾ 


40 


ed 


ಈತನ ತಪಸ್ಸಿನ ಪರಿಣಾಮದಂತೆ ಐಲಕಸ್ಥಿತಿಗೆ ಬರುತ್ತಾನೆ- ಅಂದರೆ ಈ 
ಅವಸ್ಥೆಯಲ್ಲಿ ಈ ಸಾಧುವು ಕೌಾಪೀನವನ್ನು ಮಾತ್ರ ಧರಿಸಿರುತ್ತಾನೆ; 45 
(ಭಾರದ. ೧೮೫). [ಐಲಕ + ಸ್ಥಿತಿ] 


| ಐಲಪೈಲ, ಐಲುಪೈಲು (ನಾ). ೧. ಸಾಮಾನ್ಯವಾದದ್ದು 


| 
0 ಐಲಬಿಲಸೋದರ (ನಾ). ಕುಬೇರನ ತಮ್ಮ; ರಾವಣ: 


ಐಲವಿಲ (ನಾ). - ಐಲಬಿಲ (೪). 
ಐಲಾಂದ್ರ (ನಾ). ಐದು ದೀಪಗಳು : ಐಲಾಂದ್ರಕಂಬದಿಂದ ಮನುವನ 


ಐಲುಗಾರ (ನಾ). ಐಲು ಇರುವವನು; 


ಐಲುಪೈಲು "ಐಲಪೈಲ' ನೋ. 
ಐಲುಮಿಸಾನು (ನಾ). ಒಂದು ಬಗೆಯ ಮಾನು: “ 


ಐಲೇಯಕಲೇಹ್ಯ 


; ನಾಡಾಡಿ; 
ಅಲ್ಪ : ಶಯ್ಲಹತಿಗಳ ಭಾರಣೆಯ ಬಿಜುವೊಯ್ಲ ಬೆಳೆ ಸಿರಿವಂತರಿವರೆನ 
ಕ್ರ ಜಾ ಲಯ್ಲು] ಪೈಲದ ಜರಡುಗಳೆ ನರನಾಥ ಕೇಳೆಂದ 
(ಕುವ್ಯಾಅ. ಓರಿಇ: ೭-೩೩); ಕೈಲುಳಿಯ ಕಣೆಗಳಲಿ ಕೋದನಲೈ ಲಘು 
ಪ್ರಕರಪ್ರಯೋಗದಲೈ ಲಪೈಲದ ವೀರನೇ ವಿಬು ಧೇ 0 ದ್ರಜಿತುವೆಂದ 
(ತೊರರಾ. ೫-೬-೨೩). ಐಲುಪೈ ಲು: ೨. ಹುಚ್ಛು; ಕಳು: : ನೀವು 
ಹೀಗೆ ಐಲುಪೈಲಾಗಿ ನಡಕೊಂತ್ರ ನಾನು ಸತ್ತೋಗ್ಮೇನೆ ( ಹೊಸಕ್ತಿ. ೯೬). 

[ಐಲ್ಮ+* ಪೈಲ. / ಮರಾ. ಐಲ್‌ಪೈಲ್‌ - ಕ್ಷುಲ್ಲಕವಾದ (ವಸ್ತು, 
ಕೆಲಸ, ಶಬ್ದ, ಮನುಷ್ಯ ಇತ್ಯಾದಿ) ] 


10 | ಐಲಬಿಲ, ಐಳಬಿಳ (ನಾ). ಕುಬೇರ : ಅಳಕಾನಗರದಂತಗಣ್ಮಪುಣ್ಮಜನ 


ಮಿಳಿತಮುಂ ಧನಸನಾಥೈಲಬಿಲೋಪಯುಕ್ತ ಮುಂ (ರಾಜಶೇ. ೨-೨೮ ವ). 
ಐಳಬಿಳೆ: “ಕಪರ್ದಿಸಖನೈಳಬಿಳಂ ಧನದಂ ಕುಬೇರಂ? (ವಸ್ತುಕೋ. 
೮-೪೬) ; “4 ಐಳಬಿಳನರ್ಥಪಂ... ಕುಬೆ ೇರನೆನಿಸಿ ಕ್ಕು ೫ (ಮಂಗರಾ. 
೧೬-೧೫). [< ಸಂ. ಐಲವಿಲ] 

ಆಶುಗ 
ವಿಹಂಗಮವ ತುಂಡರಿಸಲೆಂದೈಲಬಿಲಸೋದರಂ ಕರೆದ ವಿಶಿಖಗಳನಿತುಮಂ 
ಲೆಕ್ಕಿಸದೆ ( 


ಶ್ರೀರಾಮಾ, ೮೦೨-೫೩). [ಐಲಬಿಲ * ಸೋದರ] 


[ಸೆಂ.] 


ಪಾರ್ಕಿನ ವರೆಗೆ ಓಡಾಟಿ ಬಹಳ ಕಡಿಮೆಯಾಗಿರುತ್ತಿತ್ತು (ಕಂಕಣ. ೧೧೭). 
[ನ್ಯ- (ಆ ಅಯ್‌-) + ಲಾಂದ್ರ] 
; ಮರುಳು ತ ನ: ಎಲಾ ಐಲುಮುದುಕ, 
ಒಂದೊಂದು ಹಿಡಿ ಮರಳನ್ನು ಹಾಕಿದರೆ ಗಂಗಾನದಿ ಮುಚ್ಚಿ ಹೋಗುವು 
ದುಂಟಿ (ನೀತಿಚಿಂ. X11, ೧೭). [?. 1 ತೆಲು. ಆಯಿಲು] 
ಬುದ್ಧಿನೆಟ್ಟಗಿಲ್ಲದವನು; 
ಹುಚ್ಚೆ : ನಾನು ಅವನನ್ನು ಐಲುಗಾರನೆಂದೇ ತಿಳಿದಿದ್ದೆನು (ರಾವಿಜ. ೩೦). 
[ಐಲು + -ಗಾರ («£ -ಕಾಅ)] 


» ಒಳ್ಳೇ ಮಾನು 
ತಂದಿದ್ದೇನೆ, ಐಲುಮಾನು ... ಒಳ್ಳಿ ವ್ಯಾಪಾರಮಾಡಿ ಸಾವ್ಯಾರ್ರೇ ಬಾಶೆ 


(ಚಿಗುಬ. ಆ೫). [ಐಲು? * ಮಾನ್ಮು (ಆ ಮಾನ್ಕ್‌)) 


ಐಲೇಯ, ಐಳೇಯ (ನಾ). ೧. ಸುರಸುರಕಿ ಗಿಡ; ಕರಿ ಏಲಕ್ಕಿ: 


ಆ ಏಲಾವಾಲುಕಂ [ಪಾಠಾಂ. ಏಳುವಾಲುಕಂ], ಐಲೇಯಂ, ಸುಗಂಧೀ, 
ಹರಿವಾಲುಕಂ, ವಾಲುಕಂ - ೫ ಸುರಸುರಕೀ ಹೆಸರು, ಕರಿಯಾಲಕ್ಕೀ 
ಹೆಸರೆಂತಲೂ ಅನ್ನುವರು” (ಸಿದ್ಧಾಂತಿ. ೧೨೨). ೨, “ಸವತೀಕಾಯಿ” 
(ಗಂಗಾಮ. ೫೫). ಐಳೇಯೆ : ೧. “ಏಳಾವಾಳುಕ ಸಂಜ್ಞಿಕಮೈಳೇಯಂ 
ಭದ್ರ ಮುಸ್ತೆ ಗುಂದ್ರಾವಚನಂ ಬಾಳಮುಶೀರಂ ವಾರಿ ಮೃಣಾಳಮು 


ದೀಚ್ಮಾಭಿಧಾನಕಂ ಹ್ರೀವೇರಂ” (ವಸ್ತುಕೋ. ೩೭-೨೪), (ಸಂ.] 
ಐಲೇಯಕ (ನಾ). ಏಲಕ್ಕಿ. "ಐಲೇಯಕಚೂರ್ಣ', "ಐಲೇಯಕ 
ಲೇಹ್ಯ” ಪರಾ. (ಸಂ. 


| ಐಲೇಯಕ ಚೂರ್ಣ (ನಾ). ಏಲಕ್ಕಿಯ ಚೂರ್ಣ: ಐಲೇಯಕಚೂರ್ಣ 


* ಸೇವಿಸುವುದರಿಂದ ತಲೆತಿರುಗು ಮೂತ ತ್ರಕೃಚ್ಛ).. ಎ ಗುಣವಾಗಿ 


ಧಾತುವೃದ್ಧಿ ಯಾಗುವುದು (ಸಕವೈ. ೪೧೭ ಸರಿ). [ಐಲೇಯಕ* ಚೂರ್ಣ] 


ಐಲೇಯಳಲೇಹ್ಯ (ನಾ). ಏಲಕ್ಕಿಯ ಲೇಹ್ಯ: ಐಲೇಯಕಲೇಹ್ಯ- 


. ಕರ್ಷಮಾತ್ರ ಸೇವಿಸಲು ಪಿತ್ತೋನ್ಮಾದ, ತಲೆತಿರುಗು ... ಇವೆಲ್ಲಾ 
ಗುಣವಾಗುವುವು (ಸಕವೈ. ೪೧೧ ಪಂ). [ಐಲೇಯಕ + ಲೇಹ್ಯ] 


ಏವಗಲ್‌ 


ಬವಗಲ್‌ "ಅಯ್ತಗಲ್‌? ನೋ. 
ಐವಗೆ (ನಾ). ಐದು ಬಗೆ, --ರೀತಿ: ಯೋಗಂಗಳು ಜಗತ್ತಿನೊಳಗಣಿತ 
ಗಳುಂಟವರೊಳ್ಳೆ ವಗೆಯ ಯೋಗಂಗಳೆ ಪ್ರಚಾರವು (ಗಗತಾ. ೧೦-೧೮). 
[ಐ್ವ -(€. ಆಯ್‌-) + ಬಗ] 
ಐವಜಿ (ನಾ). ಪ್ರತಿ; ಬದಲು (ಕ). [*-ಮರಾ, ಐವಜೀ] 
ಐವಜು, ಅಯಿವಜು, ಐವೆಜು, ಐವೇಜು (ನಾ). ೧. ಉತ್ಪನ್ನ; 
ಬೆಳೆ: ಸದರ್ರಿ ಜಮಿಸಾನಿನಲ್ಲಿ ಉತ್ಪತ್ತಿಯಾದ ಯೈವಣಜು ಪೈಕಿ (ಮೈಆರಿ. 
೧೯೪೨, ೩೯-೨೬ ; 1813). ೨. ಹಣ; ಕಿಮ್ಮತ್ತು : ರುಜು ಆದ ಐವಜು 
ಬೇಬಾಕಿಯಾಗಿ ವಸೂಲುಮಾಡಿಕೊಳ್ಳಬೇಕು (ಮಹಾವಂ. 11, ೫೯). 
ಆಯಿವಜು : ೨. ಸಂಗಡಲೇ ಹುಂಡಿ ಆಯಿವಜನ್ನೂ ಬರಮಾಡಿ 
ಕೊಂಡು (ಕಥಾಮಂ. ೭೩). ಐವೆಜಂ : ೧. ಆದೆಲ್ಲಾ ಐವೆಜು ನಮಗೆ 
ಉಸೂಲಿ ಬರಬೇಕು (ಜಾರುದಾ. ೧೫೫). ಐವೇಜು : ೨. ಸಾಲಗಾರರು 
ಬಡ್ಡಿ ಐವೇಜನ್ನೂ ತೆಗೆದುಕೊಂಡುಹೋಗಿ ಕೊಟ್ಟರೆ, ರಶೀದಿ ಕೊಡಲು 
ಅವರಿಗೆ ಸಮಯವೇ ಇರುತ್ತಿರೆಲಿಲ್ಲವೇನೋ (ಪಂಚಭ. ೪೯). 
[+ ಪಾರ, ಇವರುತ್‌; ಮರಾ. ಐವಜ್‌. / ತುಳು. ಐವಜಿ, ಐವೆಜಿ] 
ಐವಜುದಾರ (ನಾ).“ಸಂಪತ್ತುಳ್ಳವ, ಸಿರಿವಂತ” (ಕಸ್ತೂಕೋ. ೧೩೯). 
[ಐವಜು + -ದಾರೃ] 
ಐವಡಿ "ಅಯ್ತಡಿ? ನೋ. 
ಐನಡಿಗೆಣೆಯ "ಅಯ್ವಡಿಗಣೆಯ ನೋ. 
ಬವಡಿಸು "ಅಯ್ವಡಿಸು' ನೋ. 
ಐವಣ್ಣ "ಅಯ್ವಣ್ಣ ' ನೋ. 
ಬವತ್ತಿಬ್ಬರು "ಅಯ್ತತ್ತು? ಪರಾ. 
ಐವತ್ತು "ಆಯ್ವತ್ತು' ನೋ. 
ಐವದಿಂಬರ್‌ "ಅಯ್ತತ್ತು? ಪರಾ. 
ಐವಾಗಿಲು "ಅಯ್ತಾಗಿಲು? ನೋ. 
ಐವಾಯ್‌ "ಅಯ್ವಾಯ್‌' ನೋ. 
ಬವಾಯ "ಅಯ್ವಾಯ' ನೋ. 
ಐವಾಯಹುಲಿ "ಅಯ್ವಾಯ್ಬುಲಿ' ನೋ. 
ಐವಾಯ್ಬುಲಿ "ಅಯ್ವಾಯ್ಬುಲಿ' ನೋ. 
ಐವೆಜು "ಐವಜು' ನೋ. 
ಐನೆಡೆ "ಅಯ್ವೆಡೆ' ನೋ. 
ಐವೆರಲ್‌ (ನಾ). ಐದು ಬೆರಳು: ಶರಣಂಬಡೆದೀ ಜಂತುವ ದುರಿತದ 
ಹೋಣಿಗೊದವಿಸೆಆಕಿಯ ಕೈಯ್ಯ ವೆರಲಂ (ವಸ್ತವಂ. ೧೧೭). 
[ಐ್ಯ-(€. ಅಯತ್‌-) + ಬೆರಲ್‌) 
ಐವೇಜು "ಐವಜು? ನೋ. 
ಐಶಾನ (ನಾ). [ಜೈನ] ಈಶಾನ ಕಲ್ಪ: ದೀರ್ಫ್ಥವಾದ ಕಲ್ಪನಿಳಿಂಪರುಂ, 
ಆ ಐಶಾನಾತ್‌- ಈಶಾನಕಲ್ಪಂಬರಂ ಅಪ್ಪರ೯(ತತ್ತ್ವಪ್ರ.೧೮೨). [ಸಂ.] 
ಐಶಾನಿ (ನಾ). ೧. ಈಶಾನ್ಯಮೂಲೆ;; ಶಿವನ ದಿಕ್ಕು. ೨. ದುರ್ಗೆಯ 
ಹೆಸರು. [ಸಂ. ಐಶಾನೀ] 
`ಐಶ್ಯಭವ (ನಾ). ೧. ಈಶನೆಂಬ ದಿಕ್ಸಾಲಕನ ಮಗ (?). ೨. ಈಶನ 
ಮಗ; ಪ್ರಭುವಿನ ಮಗ (?). ೧, ೨: ವಿಭವೇಂದ್ರಂ ಖಳವಷ್ನಿ 
ದಂಡಧರನತ್ಕುದ್ವೃತ್ತ ದೈತ್ಯಾಧಿಪಂ ಶುಭರತ್ನಾಗರ ನಾಯಕಂ ನತಜಗ 
ತ್ರಾಣಂ ಬುಧ ಶ್ರೀದನೈಶ್ಯಭವಂ ತಾನೆನೆ ರೋಕಪಾಳತೆಯನೇಕಾಯ 
ತ್ತಮಂ ಮಾಡಿ ನಿಂದಭಿರೂಪಂ ಸುತನಾದನಲ್ತಿ ನರಸಿಂಹಕ್ಷೋಣಿ 
ಪಾಳೋತ್ತಮಂ (ಎಕ. 1೪, ನಾಗಮಂ. ೭೦-೨೦ ; 1177). 
[< ಸೆಂ. ಐಶಭವ] 


೧೧೭೯೪ 


ನ 


3 


20 


25 


39 


35 


40 


ಐಸೀಕಾಸ್ತ್ರ 


ಐಶ್ವರಿ "ಐಸಿರಿ? ನೋ. 
ಐಶ್ವರಿಯ "ಐಸಿರಿ? ನೋ. 
ಐಶ್ವರ್ಯ (ನಾ). ೧. ಪರಮಾಧಿಕಾರ: ಉಮಾಕಾಮಿನೀ ಜೀವಿತೇಶಂ 
ಪರಮೈ ಶ್ವರ್ಯಾಸ್ಪ ದಂ ರಕ್ಷಿಸುಗೆ ವಸುಧೆಯಂ (ಜಗನಿ. ೧-೩). 
೨. ದೈವೀಶಕ್ತಿ. ೩. ಸಂಪತ್ತು ; ಭಾಗ್ಯ: ಪುತ್ರಕಳತ್ರ ಪರಿಗ್ರಹಗಾತ್ರ 
ಧನೈ ಶ್ವರ್ಯಮೆಂಬಿವಾರ್ಗಮನಿತ್ಮಂ (ಪುಷ್ಪಪು.೧೩-೨೭). ೪. ಬೆರಣಿಯ 
ಬೂದಿ; ವಿಭೂತಿ (8). [ಸಂ.] 
ಐಶ್ವರ್ಯಗೇಡಿ (ನಾ). ೧. ಐಶ್ವರ್ಯವನ್ನು ಕಳೆದುಕೊಂಡವನು. 
೨. ಐಶ್ವರ್ಯವನ್ನು ಹಾಳುಮಾಡುವವನು : ವಾಸವನೈಶ್ವರ್ಯ 
ಗೇಡಿ ಶಾಪಿಸಲಂಬರೀಷನ ಬಿಡದೆ ರಕ್ಷಿಸಿದ ಶ್ರೀಶನ ಪಾದಸದ್ಮವ ಕೂರ್ತು 
ಕೃತಿವೇಳು (ಮೋಹತ. ೩೭-೧). [ಐಶ್ವರ್ಯ*- ಕೇಡು + -ಣ್ಯ) 
ಐಶ್ವರ್ಯಮತ್ತ (ನಾ). ಐಶ್ವರ್ಯದಿಂದ ಮದಿಸಿದವನು; ಧನ 
ಮದದಿಂದ ಕೂಡಿದವನು: ಅತಿಶಯಮಾವರಿಸಿರ್ಕುಂ ಕ್ಷಿತಿಯೊಳ 
ಗೈಶ್ವರ್ಯಮತ್ತರೊಳಗೀ ದೋಷಂ (ಶಾಕುಂತ. ೬೭-೧೧೮). 
[ಐಶ್ವರ್ಯ + ಮತ್ತ] 
ಐಶ್ವರ್ಯಲೋಭ (ನಾ). ಧನದ ಅತ್ಯಾಸೆ: ಅವಿವೇಕದಿಂದಲೂ 
ಐಶ್ವರ್ಯಲೋಭದಿಂದಲೂ ಅವನಿಗೆ ಪಾಪದಲ್ಲಿ ಬುದ್ಧಿ ಹೋಯಿತು 
(ವಡಭಾ. ೧೬). [ಐಶ್ವರ್ಯ * ಲೋಭ] 
ಐಶ್ವರ್ಯವಂತ (ನಾ). ಐಶ್ವರ್ಯವುಳ್ಳವನು ; ಧನಿಕ: ಆರೋಗ್ಯ 
ವಂತನೇ ಐಶ್ವರ್ಯವಂತ (ರೂಢಿ). [ಐಶ್ವರ್ಯ + -ವಂತ] 
ಬಶ್ವರ್ಯವಂತೆ (ನಾ). ಐಶ್ವರ್ಯವುಳ್ಳವಳು ; ಧನವಂತೆ (ಕ). 
[ಐಶ್ವರ್ಯವಂತ * -ಎ್ಯ) 
ಐಶ್ವರ್ಯವಡೆ (ಕ್ರಿ). ಐಶ್ವರ್ಯವನ್ನು ಹೊಂದು; ಸಂಪತ್ತನ್ನು 
ಪಡೆ: ನುಡಿಗೆ ಗೋಚರಿಸದೆ ನಾನಾವಸ್ತುಗಳಿಡಿಗಿಜದೈಶ್ವರ್ಯವಡೆದ 
ಪಡಿಗಟ್ಟ ಬಾರದ ರತ್ನ್ನಂಗಳಡಸಿದಂಗಡಿಗಳೊಬ್ಬಿರ್ದುವಿಕ್ಕೆ ಲದಿ (ಮೋಹತ. 
೨೦-೧೯). [ಐಶ್ವರ್ಯ + ಪಡೆ,] 
ಐಶ್ಚರ್ಯವತಿ (ನಾ). ೬ ಐಶ್ವರ್ಯವಂತೆ: ಒಬ್ಬ ಕನೈಯು ಐಶ್ವರ್ಯ 
ವತಿಯಾಗಿರುವಳಿಂದೂ ಅವಳನ್ನು ಮದುವೆಯಾಗುವುದರಿಂದೆ ತಾನು 
ಧನಿಕನಾಗಬಹುದಾದಕಾರಣ ಅವಳನ್ನು ಕೈಹಿಡಿಯಬೇಕೆಂದೂ 
(ಕವಿಕ. ೨). [ಸಂ. ಐಶ್ವರ್ಯವತೀ)] 
ಐಷಆರಾಮ "ಐಷಾರಾಮ ನೋ. 
ಐಷಾರಾಮ, ಐಷಆರಾಮ (ನಾ). ವಿಷಯಾಸಕ್ತಿ; ಭೋಗಲೋಲು 
ಪತೆ; ಸುಖಜೀವನ : ಯುವಕರು ಸ್ವಾರ್ಥದ ಐಷಾರಾಮಿನ ಬೆನ್ನು 
ಹತ್ತಿದ್ದಾರೆ (ಅನ್ನ. ೭೫); ಐಹಿಕ ಜೀವನದ ಐಷಾರಾಮನ್ನು ದಾಟ 
ಅವರ ದೃಷ್ಟಿ ಮುಂಡೆ ಹಾಯುವುದಿಲ್ಲ (ಸಮಜೀ. ೪೨ ಪೀಠಿಕೆ); ಆದು 
ತಮ್ಮದೇ ಮಾಡಿಕೊಂಡು ಐಷಾರಾಮವಾಗಿ ಇದ್ದು ಬಿಟ್ಟಿದ್ದಾರೆ (ಬೇಟಿನಾ. 
೪೫). ಐಷಆರಾಮ : ಅವನ ಆಳಿಕೆಯಲ್ಲಿ "ನಷಆರಾಮ'ದ ಜನರು 
ಹೆಚ್ಚಿದರು (ಹಿಂದುಇ. ೧೯೨) ; ನವಾಬನ ಹೆಂಡತಿಗೆ ಸಲ್ಲುವುದಕ್ಕಿಂತಲೂ 
ಹೆಚ್ಚು ಎಷಆರಾಮ”ದ ಸಾಧನಗಳು ಅಕೆಯ ಸ್ವಾಧೀನದಲ್ಲಿದ್ದವು 
(ಪ್ರೇಮವಿ. ೮೭). 
[+ ಅರ. ಮರಾ. ಐಶಾರಾಮ್‌, ಐಷ*ರಾಮ್‌, ಐಶ್‌ಆರಾಮ್‌] 
ಐಷೀಕ (ನಾ). ಜೊಂಡಿನಿಂದಾದ ಅಸ್ತ್ರ: ದರ್ಭೆಯನ್ನೆಳೆದು ಐಷೀಕ 
ವನ್ನು ಅಭಿಮಂತ್ರಿಸುತ್ತಿರುವನು (ಆಗ್ರಹ. ೫೫). (ಸಂ. 
ಐಷೀಕಾಸ್ತ್ರ (ನಾ). - ಐಹೀಕ : ಆಹಾರದ ವಿಷಯದಲ್ಲಿ . . 
ವಾಸವು ಅವರ ಐಷೀಕಾಸ್ತ್ರವಾಗಿತ್ತು (ಆರ್ಯಧ. ೨೧೭). 
[ಐಸೀಕ + ಅಸ್ತ) 


. ಉಪ 


ಏಷ್ಟು 


ಐಷ್ಟು (ನಾ). ಆ ಪರಿಮಾಣ; ಆ ಅಳತೆ; ಅಷ್ಟು: ದುಷ್ಟ ಪಾವನಮೂರ್ತಿ 
ನಂಬಿಯೆಯ್ತರೆ ಕಾಣುತೈಸ್ಟಜಕೊಳಗಿದಿರೆದ್ದು (ಚೆ ರ ಮ. ೧೦-೨೪). 
"ಅಷ್ಟು' ಪರಾ. [< ಅಷ್ಟು] 

ಐಸಂಬರ "ಅಯ್ಸಂಬರ' ನೋ. 

ಐಸರ "ಅಯ್ದರ್ಕ? ನೋ. 

ಐಸರಲ "ಅಯ್ಸರಲ' ನೋ. 

ಐಸರಳ "ಅಯ್ಸರಲ' ನೋ. 

ಬಸಲೆ, ಐಸಲೇ (ಅ). ಅಷ್ಟೇ; ಅಲ್ಲವೇ: ಸಂದಣಿ ತವಕಿಸಲಿ ತಾವನಿ 
ಬರುಆಕಿ ಮಗುಳವಗಡಿಸಲಿ ವಿನೋದವೈಸಲೆಯೆನುತ ನರನೆಚ್ಚ 
(ಕುವ್ಯಾಭಿಳ. ೮-೫೦); ಹದಿಬದೆಯರ ಪೆಸರ್ಗೊಂಡು ಪೊಗಳ್ವುದು 
ವಿದಿತವೈಸಲೆ ವೈದಿಕರಿಗೆ (ಹದಿಬ. ೨-೧೫) ; ಪುತ್ಮಳಿ ನಸುನಕ್ಕು ಮುಖವಂ 
ನೋಡಿ- ಐಸಲೆ.! ನಿಮ್ಮ ರಾಯರೆ ಉದಾರ ಇದೆ! ಎಂದು ಹಾಸ್ಕವಂ 
ಮಾಡಿ (ಬತ್ತೀತ. ೧೨). ಭಸಲೇ: ಐಸಲೇ ತಪ್ಪೇನೆನುತ ತನಗೇಸು 
ಬಲವುಂಟೈ ಸಜಲಿ ಕಟ್ಟಾಸುರದಲೌಂಕಿದನು ಬಾಲವನು (ಕುವ್ಯಾಆ. 
೧೦-೧೮) ; ಐಸಲೇ ಪಿತನಿತ್ತ ಸತ್ಯದ ಭಾಷೆ ಸಂದರೆ ಸಾಕು (ಕೌಶಿರಾ. 
೩-೪೯); ಚಿತ್ತದ ಚಿಂತೆಯಿದು ತಾನೈಸಲೇ ನಿನಗೆಂತಕನ ಭಯವಿಲ್ಲ 
(ತೊರರಾ, ೧-೪-೧೧): [ಐಸು (£ ಆಯ್ದು) + ಆಲೆ,] 

ಐಸಲೇ "ಬಸಲೆ? ನೋ. 

ಐಸಾಯಿ (ನಾ). ಕ್ರೈಸ್ತಧರ್ಮದವನು: ಮಗು ಸಹ ಹಲವೇ ದಿನ 
ಗಳಲ್ಲಿ ಸತ್ತಿತೆಂತಲೂ ಯಾರೋ ಐಸಾಯಿಗಳಿಗೆ ಮಲ್ಲಾರಿಭಟ್ಟಿರೇ 
ಕೊಟ್ಟುಬಿಟ್ಟರೆಂತಲೂ ನಾನಾ ರೀತಿಯಲ್ಲಿ ಜನರು ಆಡಿಕೊಳ್ಳುವ ವಾಡಿಕೆ 
(ದಾಕೂಟ. ೪೧). [+ ಪಾರ. ಒಂ. ಈಸಾಈ) 

`ಐಸಾವಿರ "ಅಯ್ಸಾಸಿರ' ನೋ. 

ಐಸಾಸಿರ "ಅಯ್ಸಾಸಿರ' ನೋ. 

ಐಸಿರಿ, ಐಶ್ವರಿ, ಐಶ್ವರಿಯ, ಐಸಿರಿಯ (ನಾ). ಸಂಪತ್ತು; 
ಭಾಗ್ಯ: "ಐಶ್ವರ್ಯದೊಳ ಗೆಯೈೆಸಿರಿಯಿಕು ೯? (ಕಶರ. ೧೧೯); 
ಹರನ ಕಾಬರೆ ಭೋಗ ಭಾಗ್ಯ ಐಸಿರಿ ಎಂಬ ನೆರವಿ ಸಲ್ಲದು (ಹರಿಸಾಂ. 
೩-೨೯); ಉನ್ನತಿವೆತ್ತೆ ಸೆವ ಬಿಜ್ಜಿಸಿರಿಯೈಸಿರಿಗಳ್‌ (ಅಪ್ರತಿ. ೧೩೯-೧೪); 


ಲಂ 


25 


ಐಳೇಯ 


ನಂದನವನದ ಐಸಿರಿ ಒದವಿಸಿದ ಹಣದ ಒಡೆಯನಿಗೆ ಮನಸ್ಸಿನಲ್ಲಿಯೆ 
ಕೃತಜ್ಞತೆ ಸಲ್ಲಿಸಿದಳು (ಕೊನೆಕಾ. ೪). ಬಿಶ್ಚರಿ: ಈಯದನೈಶ್ವರಿ ಮಣಕ 
ಹೊಗೆ ಕಾಯದನ ಮಹತ್ವಂ (ನೀತಿಸಾ. ೧೮೯). ಐಶ್ವರಿಯ : ಏಸು 
ಬಲನೆನಿತೈಶ್ವರಿಯವಿದ್ದೇಸು .ಭಟರೆನಿತಗ್ಗಳೆಯರಿದ್ದೇಸಜಲಿ ಫಲವೇನು 
ದೈವವಿಹೀನರಿವರೆಂದ (ಕುವ್ಯಾಗ. ೩-೪); ನರಸಿಂಹನೆಂಬ ನಾಲ್ಕಕ್ಷರ 
ವಾದನ ಸುರುಚಿರ ಜಿಹ್ವಾಗ್ರದಡೊಳಗೆ ಹರುಷದೆ ನೆಲಸಿರಲವನೈಶ್ವರಿಯಕ್ಕೆ 
ಸರಿಯುಂಟಿ ಮೂಲೋಕದಲಿ (ಕಂನವಿ. ೨೨-೬೫). ಐಸಿರಿಯ : ನೆರೆದು 
ಶೋಭಿಸುವಷ್ಟ ಮಹದೈಸಿರಿಯ ಮೊದಲಾಗಿರ್ದ ನಾನಾಪರಿಯ ಸಂಪದ 
ಸಂದಣಿಸಿದುದು ಶಿವನ ಭವನದಲಿ(ಪ್ರಭುಲೀ. ೨-೮). [< ಸೆಂ. ಐಶ್ವರ್ಯ) 

ಐಸಿರಿಯ "ಐಸಿರಿ? ನೋ. 

ಐಸು "ಅಯ್ದು? ನೋ. 

ಐಸುಫೈಸು (ನಾ). ಪ್ರಶಸ್ತವಾದದ್ದು; ವಿಸ್ತಾರವಾದದ್ದು. 

ಐಸುಫೈಸಾಗು - ಪ್ರಶಸ್ತವಾಗು: ಆ ಹೆಂಗಸು ಪರೆಬಿಟ್ಟ ಹಾವಿನಂತೆ 

ಐಸುಫೈಸಾಗಿ ಮೈಚಳಿಬಿಟ್ಟು ಕುಳಿತುಕೊಂಡಳು (ದೀಪನಿ, ೧೩೫); 
ನನ್ನನ್ನು ನೋಡಿ ತಾನೂ ಲೋಡಿಗೆ ಐಸುಫೈಸಾಗಿ ಕೂಡುತ್ತ (ದೀಪಹ. 
11, ೧೧). [4+ ಮರಾ. ಐಸ್‌ಪೈಸ್‌] 

ಐಸೆ "ಅಯ್ದು? ಪರಾ. 

ಐಹಿಕ (ಗು). ಇಹಲೋಕಕ್ಕೆ ಸಂಬಂಧಿಸಿದ; ಲೌಕಿಕವಾದ : ಬಟಾ 
ಕ್ಕೈಂದ್ರಮೈಹಿಕ ಪಾರತ್ರಿಕ ಭೋಗಮಂ ಕುಡುವಿನಂ (ಅದಿಪು. ೧೬-೮). 
(ನಾ). ೨. ಇಹಲೋಕ : ಭರತವಾಕ್ಮಮಾ ಐಹಿಕದ ನಾಟಕಕೆ ತಾನಾ 
ದೊಡಂ ಮೃತ್ಯು ತಾಂ ನಾಂದಿಯೈಸಲೆ ಪೇಳ್‌ ಆಲೌಕಿಕಕೆ (ಶ್ರೀರಾಮಾ. 
೧೧೯-೨೦೫). [ಸಂ.1 

ಐಹಿಕೆಸೌಖ್ಯ (ನಾ). ಇಹಲೋಕಕ್ಕೆ ಸಂಬಂಧಿಸಿದ ಸುಖ; 
ಪ್ರಾಪಂಚಿಕ ಸುಖ: ದುರ್ಮತೋಕ್ತಿಯಪ್ಪೈಹಿಕ ಸೌಖ್ಮಮಂ ಬಿಸುಡು 
ಮಾಣ್ಣಿರಲಾಗದೆ ಭವೃಜೀವನೇ (ಜೀವಸಂ. ೨೮-೫೧). [ಐಹಿಕ-- ಸೌಖ್ಯ] 

ಐಹೊಳೆ "ಅಯ್ಯಾವೊಳೆ” ನೋ. 

ಐಳಬಿಳೆ "ಐಲಬಿಲ' ನೋ. 

ಐಳೇಯ “ಐಲೇಯ' ನೋ. 


ಒ 

ಒ (ನಾ). ಕನ್ನಡ ವರ್ಣಮಾಲೆಯ ಹದಿನಾಲ್ಕನೆಯ ವರ್ಣ; 
ಒಕಾರೆ: ಸವನಿಸಿದೆ ಏ ಒ ಓ ಎಂಬಿವು ಕನ್ನಡದೊಳ್‌ ಸ್ವಭಾವದಿಂದೊ 
ಳವು (ಶಮದ. ೮); ಅ, ಇ ಉ, ಯ, ಎ, ಒ ಎಂಬುವಕ್ಕೆ ಹ್ರಸ್ವ ಸ್ವರ 
ಗಳೆಂದೊ. . . ಹೆಸರು (ಮಧ್ಯಮ. ೧೩). 

ಒ್ಕ (ಅ). ೧. ಒಂದು ಅನುಕರಣಾವ್ಯಯ : ಅನುಕರಣ ವಿಸಂಧಿಗೆ- 
ಕವಕ್ಕವ ಎಲೆ ಎಲೆ ಒಒ [ಪಾಠಾಂ. ಉಲಊ)] (ಶಮದ. ಕ. ೬೧ ಪ್ರಯೋ). 

[2] 

ಜೃ, ಓ್ಕ (ಅ). ಪ್ರಶ್ನೆ, ಆಶ್ಚರ್ಯ, ವಿಶಂಕೆ, ಮೆಚ್ಚಿಕೆ ಮೊದಲಾ 
ದುವುಗಳನ್ನು ಸೂಚಿಸುವ ಅವ್ಯಯ: ಇದೇಂ ಚೋದ್ಮಮೊ 
(ವಡ್ಡಾಕಾ. ೫೭-೧೩); ಒತ್ತು ವೆನೊ ರಸಾತಳಕ್ಕೆ ನೆಲನಂ ದೆಸೆಯಂ ಪತ್ತು 
ವೆನೊ ಪಗೆಯ ಬೆನ್ನ್ನಂ ಪತ್ತುವೆನೊ ದಿಶಾಗಜಂಗಳಂ ತುತ್ತುವೆನೋ 


(ಗದಾಯು. ೬-೧೮) ; ವಿಶಂಕೆಗೆ - ಇನಿಯನೆ? “ಬೆಲ್ಲದಿಂದಿನಿಯಂ. ಗಿನ 


ಆನೆಯೊ ಅದ್ರಿಯೊ ? (ಶಮದ. ೫೬ ಪ್ರಯೋ). ಹ್ಯ: “ಎಐ ಒಟ 
ಎಂಬಿವು `ಶಬ್ದಮನಪ್ಪಿ ವಿಶಂಕಾ ಪ್ರಶ್ನ ಮಂಡಲಾಕ್ಷೇಪಕಾರ್ಥದೊಳ್‌ 
ವರ್ಶಿಸುಗುಂ' (ಕಮದ, ೩೧೪); ಓವೋ ಪೆಜತೇನೋ ನೀನೆ ಭುವನಕ್ಕಾರಾ 
ಧೃನ್ಛೆ (ಆದಿಪು. ೧೧-೯೬) ; ಇದಾವ ದೋಷಮೋ (ಪಂಪಭಾ. ೧-೧೩); 
ಎಂತೆಂತೋ ಆಃ ಕಬ್ಬಮೊಳ್ಳಿತಾಯ್ತು ; ಏನೇನೋ ಓದಿನ ಪರಿ ಲೇಸು 
ಲೇಸು (ಶಮದ. ೫೭ ಪ್ರಯೋ); ಎನ್ನ ದೋಷಕ್ಕೆ ಆವ್ರದೋ ವಿಧಿ (ಬಸಪ. 
೮೦-೫೭); ಓಓ! ಇಂತುಟಿ -ಮಂತ್ರದೊಂದು ಮೈಮೆ (ರಾಮಾಶ್ವ. 
೧೧೭--೧೭). [1] 

ಜೃ ಓ| (ಅ). ಸಂಬೋಧನೆಯಲ್ಲಿ ಬರುವ ಶಬ್ದ: ಆಕಳ ಕಳ್ಳರು 
ಕೊಂಡರೆನಬೇಡೆಲವೊ ಸಂಗ ಕೊಂಡನೆಂಬೊ ಮಾತಾಡದಿರೆಲವೊ 
(ಸಿಂಗಿರಾ. ೧೦-೪). ಓ: 4 ಎನಲ್‌ ಸಂಬೋಧನಾರ್ಥಡೊಳ್‌ ಸಲೆ 
ತೋರ್ಪುದು? (ಕಶರ. ೧೧೯); ಅಯ್ಯಾ ಎಂದಡೆ ಸ್ವರ್ಗ ಎಲವೋ 
ಎಂದಡೆ ನರಕ (ಬಸವ. ೨೪೦) ; ಓ ಕೆಂಚ ಬಾ ಇಲ್ಲಿ (ರೂಢಿ). 

ಒಂಕಿರು (ಕ್ರಿ). ಒದಗು; ಉಂಟಾಗು (?): ಧರಣೀಪಾಳರ್ಕ್ಶಳುಂ 
ಮಂತ್ರಿಗಳುವಿತರರಿಲ್ಲೆಂದು ಬೊಟ್ಟಿ ತ್ತಿದೆಂ ರಾಯರೊಳಂತಾ ನಾರಸಿಂಹಂ 
ಸಚಿವರೊಳೆಸಕಂವೆತ್ತ ಪೋಲಾಳ್ವನೀಯಿರ್ಬ್ಬರೆ ಶೌರ್ಯ್ಯಂ ಕಾರ್ಯ 
ಫೊಂಕಿರ್ದೇಡೆಯೊಳದಟನಿಂ ಗೆಲ್ಲರಾರ್‌ (ಎಕ. ೫1, ದಾವಣ. ೨೫-೫೮ ; 
1224). ಒಂಕಿರ್ದ- ಘಟಸಿರ್ದ ” `(ಶಾಪಮಂ. ೧೩೦೦ ಕೋಶ). P 
ಈ ಶಬ್ದ "ಔಂಕಿರು' ಎಂಬುದರ ಅಪಲಿಖಿತವಿರಬಹುದೆ? [7] 

ಒಂಕುಂದ "ಒರ್ಕುಂದ' ನೋ. 

_ಓಂಟಿಂಗೆ (ನಾ). ವಿಕಾಂಗ (ಸಾಹಸ); ಅಸಹಾಯತೆ : ಆಂಟದ 
ಜಗಳದೊಳಗೆ ಮಾರ್ಬಲನನು ಪಂಟಿಸಿ ಮುಜ್‌ಯಿಜ್‌ದಾಗ ಒಂಟಿಂಗದಲಿ 
ಮೆಆಿದರ ಕೇರಿಯೆಸೆದುವು (ಕಂನವಿ. ೬-೬೦). [ಒಂಟಿ * ಅಂಗ್ಲ) 

ಒಂಟಿ (ನಾ). ೧. ಒಂದು; ಒಬ್ಬ; ಏಕಾಕಿ: ಏತಕಿಂತು ಒಂಟ ನಿಂತು 
ತಪಿಸುತಿರುವೈ, ತರುಗುರೊ (ಅನಿಕೇ. ೧೪-೧೦); ಎಲ್ಲವೂ ಒಂಟಿ- ನಾನೂ 
ಒಂಟ ಆದಕೆ ಈ ಒಂಟತನದಲ್ಲಿ ನನಗೆ ಭಯವಿಲ್ಲ (ರಾಮಾನೆ. ೧೦೩). 
೨. ಒಂಬಯಾಗಿರುವಿಕೆ; ಏಕಾಕಿಯಾಗಿರುವಿಕೆ; ಏಕಾಂತ: 
ಒಂಟಯಲಿ ಹೆಂಡತಿಯ ಬಿಡುವಾತನೇ ಮೂರ್ಬ (ಪುರಂದ. ೧-೬೨-೧) ; 
ಒಂಟಯೊಳೆಂದೆಂದು ದೇವರೀಕ್ಷಿಸಲು ನಿಷ್ಕಂಟಕದೊಳು ನಟಸುವೆವು 
(ಧರಡ, ೧೪-೨೩). 


'ಒಂಟಿಗಾಲು 


ಒಂಟಿಯಾಗು - ಒಬ್ಬನೇ ಆಗು; ಏಕಾಕಿಯಾಗು: ರಾತ್ರಿ 
ಹೊತ್ತು ಅವಳು ಒಂಟಿಯಾಗಿ ಹೋಗುವುದೆಂದರೆ (ದೇವಹೆಂ..೨೨೭). 
[ದೇ. ॥ ತಮಿ. ಒಣ್ಣು, ಒಟ್ಟೈ ; ತುಳು. ಒಂಟ; ತೆಲು. ಒಂಟ, 


ಒಂಟರಿ; ಕುರುಖ್‌. ಒಂಟಾ] 


5| ಒಂಬೈ (ನಾ). ಒಂದು ಬಗೆಯ ಕಿವಿಯ ಆಭರಣ; ಹತ್ತಕಡುಕು : 


5 


20 


ಹಸ್ತವಲಯಗಳಂತೆ ಮುತ್ತಿನೊಂಟಿಗಳಂತೆ (ಜಿನಮು. ೪-೩೫); 
ನೀಲಡೊಂಟಿಯ ಧರಿಸಿ (ಗೋಹಾಡು. ೨೮) ; ಒಬ್ಬನ ಕಿವಿಯಲ್ಲಿ ಒಂಟ 
ಇತ್ತು, ಮತ್ತೊಬ್ಬನ ಕಿವಿಯಲ್ಲಿ ಹತ್ತಕಡುಕು ಇತ್ತು (ಕಥಾಮಂ. ೯೧); 
ಕಿವಿಯಲ್ಲಿ ವಜ್ರದ ಒಂಟಗಳನ್ನು ತೊಟ್ಟಿದ್ದರು (ಸರಾವ. ೨೯); ನಿನ್ನಿಂದೆ 
ಎತ್ತು ಮಾರಿತ್ಕು ನನ್ನಿಂದ ಒಂಟ ಮಾರಿತು (ಗಾದೆ) ; ಕುಂಟನಾದರೂ 
ಒಂಟಿಯ ಜೋಕೆ ಬಹಳ (ಗಾದೆ). 
(ದೇ.॥ ತಮಿ. ಒಟ್ಟುಕ್ಕಡುಕ್ಯನ್‌; ತುಳು. ಒಂಟ; ತೆಲು. ಒಂಟು] 
ಒಂಟಕಾಲಕೆ (ನಾ). ಒಬ್ಬನೇ ಇರುವಿಕೆ; ಏಕಾಕಿತನ: ಒಂಟ 
[ಪಾಠಾಂ. ವಂಟಿ]ಕಾಜ್‌ಕೆಯ ತೀರ್ಕಣಿಸಿ ಮಂತ್ರಿಜೆ ತಂದು ಗಂಟಕ್ಕಿದಳು 
ತಮ್ಮ ಸೆಜಗ (ನೋಹತ. ೩೨-೮). [ಒಂಟ +-ಕಾಆ+ -ಇಕೆ] 
ಒಂಟಿಕೊಂಬು (ನಾ). ಒಂಟಿಯಾದ ಕೊಂಬು, ಕೋರೆ (ಕ). 
[uoಟಿ,+ ಕೊಂಬು] 
ಒಂಟಿಕೋಡೊಲೆ (ನಾ). ಒಂದೇ ಒಂದು ಕೋಡೊಲೆ ಇರುವ 
ಒಲೆ (ಕಿ). [ಒಂಟ + ಕೋಡೊಲೆ] 
ಒಂಟಿಕೋಣೆ (ನಾ). ೧. ಒಂದೇ ಆದ ಕೊಠಡಿ; ಬಿಡಿಯಾದ 
ಕೋಣೆ. ೨. (ಆಲಂ) ಒಬ್ಬನನ್ನೇ ಕೂಡಿಹಾಕುವ ಕೊಠಡಿ; 
ಸೆರೆಮನೆ; ಜೈಲು: ತಾನೇನೂ ತಪ್ಪುಮಾಡಿಲ್ಲವಾದ್ದರಿಂದ ಒಂಟ 
ಕೋಣೆಗೆ ಹೋಗುವುದಿಲ್ಲ -( ಫನರು. ೨೦೮). [ಒಂಟ] * ಕೋಣೆ] 
ಒಂಟಿಗ (ನಾ). ಒಬ್ಬನೇ ಮಾತ್ರ; ಏಕಾಕಿ; ಒಂದೇ ಒಂದು: ಅವು 
ಒಂಟ ಗವಾಗಿ ಇರದೆ`ಹಿಂಡುಗಟ್ಟಿಕೊಂಡು ಇರುತ್ತವೆ (ಮುಂಬಯಿ. 
೫-೮೬); ಪಡುಮಲೆಯ ಕಾಡೊಳೊಂಟಗ ಪಂದಿ ಮಲೆವುದು (ಶ್ರೀರಾಮಾ. 
೬೪೪-೬೩); ಬೇಂಟಿನಾಯ್ಗಳೊಂಟಗನ ತಡೆ ಯಲದು ಹೂಂಕರಿಸಿ 
(ಶ್ರೀರಾಮಾ. ೬೮೫-೨೦೬) ; ಒಂಟಿಗನಾದರೊ ತಂಟಿ ಮಾಡೋದು ಬಿಡ 
ಲಿಲ್ಲ (ಗಾದ). [ಒಂಟ] + - ಗೆ. 1 ತುಳು. ಒಂಟಗೆ] 
ಒಂಟಗಣ್ಣು (ನಾ). ಒಂದೇಕಣ್ಣು; ಒಕ್ಳುಣ್ಣು: ತನಗೆ ಉಳಿದಿದ್ದ 
ಒಂಟಿಗಣ್ಣಿನಿಂದ ಹಳ್ಳಿಯನ್ನು ನೋಡುತ್ತ ಬಹಳ ಹೊತ್ತು ನಿಂತನು 
(ಯೋಧಪ. ೧). [ ಒಂಟಿ, * ಕಣ್ಣು (ಆ ಕಣ್‌)) 
ಒಂಟಿಗತೆನ (ನಾ). ಒಬ್ಬನೇ ಇರುವಿಕೆ; ಏಕಾಕಿತನ: ಬೇರೆ ಬೇಕೆ 
ಯಾಗಿ ಒಕ್ಕಲುತನವನ್ನು ಸಾಗಿಸುವ ರೈತರ ಬಾಳು ಬೆಂದು ಒಂಟಗ 
ತನದೆ ಗೋಳು (ಮಾವಾದ. ೧೪೯). [ಒಂಟಗ*--ತನ] 
ಒಂಟಗಾರ (ನಾ). - ಒಂಟಗ. [ಒಂಟ *-ಗಾರ (ಆ -ಕಾಜ)] 
ಒಂಟಿಗಾಲು (ನಾ). ಒಂದೇ ಕಾಲು: ಒಂಟಗಾಲಿನಿಂದ ನಿಂತ 
ವಿಶ್ವಾಮಿತ್ರನಿಗೆ ಈಗ ಎರಡೂ ಕಾಲ್ಗಳು ಸಾಲದಂತಾಗಿನೆ ಓಡಲು 
(ಅಶ್ವಮೇ. ೩೧). 
ಒಂಟಗಾಲಮೇಲೆಫಿಲ್ಲು - (ಆಲಂ) ಆತುರನಾಗಿರು; ಉತ್ಸುಕತೆ 
ಯಿಂದ ಕೂಡಿರು: ಊರಿಗೆ ಹೋಗಲು ಒಂಟಿಗಾಲ ಮೇಲೆ ನಿಂತಿದ್ದಾನೆ 
(ರೂಢಿ). [ಒಂಟ + ಕಾಲು (ಲ ಕಾಲ್‌)) 


4 


ಒಂಟಿಗಿತ್ತಿ 


೧೧೮3 


ಒಂಡ್ಕೆ 


ಒಂಟಿಗಿತ್ತಿ (ನಾ). ಒಂಟಿಯಾಗಿರುವವಳು; ಏಕಾಕಿನಿ: ಹೆಂಗ ಒಂಟಿಹುಟ್ಟು (ನಾ). (ದೋಣಿ ನಡೆಸುವ) ಒಂದೇ ಒಂದು ಹುಟ್ಟು: 


ಸೊಬ್ಬಳು ಒಂಟಿಗಿತ್ತಿಯಾಗಿ ನಿಂತಿದ್ದಳು (ಕೋಹಿನೂ ೨೫). 
[ ಒಂಟಿಗ + -ಇತ್ತಿ] 
ಒಂಟಿಗೆಯ್ಯ (ನಾ). ಒಂದೇ ಕೈಯುಳ್ಳವನು; ಒಕ್ಕೆಯ್ಯ. 
[ಒಂಟ್ಯ + ಕೆಯ + -೪,] 
ಒಂಟಜೀವ (ನಾ). ಒಬ್ಬನೇ ಒಬ್ಬ; ಏಕಾಕಿ: “ನಿನಗೇನು ಧಾಡಿ ನರ್ಸಿ, 
ಮಗ ಬೊಂಬ್ಳಾಯಲ್ಲಿದ್ದಾನೆ. ಒಂಟಜೀವ. ದೈತ್ಯಳ ಹಾಗೆ ಮಾನು ಮಾರಿ 
ಕಾಸುಮಾಡುತ್ತಿ...? (ಹೊ ಸಕ್ತಿ. ೫೮); ನಮ್ಮದೇನು ಒಂಟಜೀವ 
(ನಡೆಡಾ. 21, ೯೧೨). [ಒಂಟ + ಜೀವ] 
ಒಂಟಿತನ (ನಾ). - ಒಂಟಿಗತನ: ಬರುವ ಬೇನೆಗಳೆಲ್ಲ ಬರಲಿ ಒಂಟ 
ತನಗಳು ಕಾಡಲಿ (ದ್ರಾಕ್ಷಿದಾ. ೨೩-೨); ನಾನೂ ಜೈಲಿನಲ್ಲಿ ಒಂಟಿತನದ 
ಕಿರುಕುಳವನ್ನನುಭವಿಸಿದ್ದೇನೆ (ಪುನರು. ೫೪೬).  [ಒಂಟ್ಟ+ -ತನ] 
ಒಂಟಿದೋತ್ರ (ನಾ). ಒಂದೇ ಒಂದು ಪಂಚೆ (ಕ). 
[ಒಂಟಿ + ದೋತ್ರ] 
ಒಂಟಿದೋಳೆ (ನಾ). ಒಂದೇ ಒಂದಾದ ತೋಳ (೪. 
[ಒಂಟ *- ತೋಳ] 
ಒಂಟಿದೋಳು (ನಾ). ಒಂದೇ ಕೈ; ಏಕಹಸ್ತ (8). 
[ಒಂಟ * ತೋಳು (ಆ ತೋಳ್‌)] 
ಒಂಟಿನಡಿಗೆ (ನಾ). ಒಬ್ಬನೇ ನಡೆಯುವಿಕೆ : ಇಹದ ಭಂಡಕಥೆ ಮುಗಿಸಿ 
ದಂತೆ ಪಾಳಿನಲಿ ಒಂಓನಡಿಗೆ (ಡೈತ್ಯಾಲ. ೨೨-೪). 
[ಒಂಟ ನಡಿಗೆ (ಆ ನಡಗೆ)] 
ಒಂಟಿಬಟ್ಟೆ (ನಾ). ಒಂದೇ ಬಟ್ಟಿ; ಏಕವಸ್ತ್ರ : ಒಂಓಬಟ್ಟಿಯಲ್ಲಿದ್ದ 
ಕೃಷ್ಣೆಯನ್ನು ಸಭೆಗೆ ತಂದಾಗ ಧರ್ಮ ಏಕೆ ಬೇಡವಾಯಿತು? 
(ವಡಭಾ. ೩೦೦). [ಒಂಟ + ಬಟ್ಟಿ] 
ಒಂಟಜಾಳು "ಒಂಟಿಬಾಟ್‌? ನೋ. 
ಒಂಟದಾ್‌, ಒಂಟಿಬಾಳು (ಸಾ). ಒಬ್ಬನೇ ಇರುವುದು; ಏಕಾಂಗಿ 
ಯಾಗಿ ವಾಸಿಸುವುದು: ಎಳೆ ಚೆನ್ನೈ... ನಿನ್ನ ಕನ್ನೆತನದೊಂಟಬಾಆನ್‌ 
ನಿಡುಗಾಲಮಿಂತು ಕಾಪಿಟ್ಟ ಪಯರ್‌ (ಬದ್ಧಪ್ರ.೩೪-೭೩೬). ಒಂಟಿಜಾಳು: 
ಜೈಲಿನಲ್ಲಿ ... ಒಂಟಬಾಳು ಸಹನೀಯನಾಯಿತು (ಪುನರು. ೫೪೬). 
[ಒಂಟ 4 ಬಾಲ್‌] 
ಒಂಟಿಮುರಿಗೆ (ನಾ). ಒಂದು ಕಡೆಗೆ ತಿರುಗುವುದು; ಒಂದು ಬಾಗು: 
ಒಂಟಮುರಿಗೆಯಲಿ ಹಳ್ಳಹಿಡಿದು ಹೋಗುತ್ತಲಿತ್ತು ನೀರು (ಅರಳು. 
೭೪-೪). [ಒಂಟ + ಮುರಿಗೆ] 
ಒಂಟಿರಿಗಾರ "ಒಂಟಔಟುಗಾಅ' ನೋ. 
ಒಂಟಿಶೂರ (ನಾ). ಏಕಾಂಗವೀರ; ಪರಾಕ್ರಮಿ : ಪರಶುರಾಮಪ್ಪ 
ನಾಯಕನು ಆ ಒಂಟಿಶೂರನನ್ನು ನೋಡಿ ಬಹಳ ಸಂತೋಷಸಟ್ಟಿನು 
(ಚಿತ್ರಪಾ. ೮೬). [ಒಂಟ 4+ ಶೂರ) 
ಒಂಟಿಸರ (ನಾ). ಒಂದೆಳೆಯ ಸರ: *ಏಕಾವಳೀ-ಏಕಯಸ್ಟಿಕಾ- 
ಒಂಟಸರ (ಸಿದ್ಧಾಂತಿ. ೧೭೪). [ಒಂಟಿ ಸರ್ಯ) 
ಒಂಟಿಸೆಲಗೆ (ನಾ). ೧. ಹಿಂಡಿಗೆ ನಾಯಕನಾದ ಒಂದೇಪ್ರಾಣಿ. 
೨. (ಹಿಂಡಿನಿಂದ ಅಗಲಿದ) ಒಂದೇ.ಒಂದಾದ ಗಂಡಾನೆ. 
[ಒಂಟ] + ಸಲಗ] 
ಒಂಟಿಸು (ಕ್ರಿ). ಹೊಂದಿಸು; ಸೇಕಿಸು. 
ಒಂಟಸಿಳೊಳ್‌ - ಹೊಂದಿಸಿಕೊ ; ಕೂಡಿಸಿಕೊ : ಒಂಟ ನೀನೊಳ 
ಜಗಕೆ ಭಂಟಿ ಹೊರಜಗಕಾಗಿ ಒಂಟಿಸಿಕೊ ಜೀವನವ (ಮಂಕುಕ. ೭೩). 
[ಒಂಟು + -ಇಸ್ಕು] 


[od 


13 


20 


25 


30 


40 


45 


ಒಂಟಹುಟ್ಟನ ಹರೆಗೋಲಿನಂತೆ ಎನ್ನ ಪಾಡು (ಅಂತರಾ. ೪೫). 
[ಒಂಟಿ + ಹುಟ್ಟು (ಆ ಪುಟ್ಟು)] 
ಒಂಟಿಲಂಗಾಅ, ಒಂಬರಿಗಾರ (ನಾ). ಒಂಟಗನಾಗಿ ಇರಿಯು 
ವವನು; ವಿಕಾಂಗವೀರ : ಕಂಠೀರವೇಂದ್ರನ ಹಳೆಯ ಪೈಕರ ಬಲು 
ವೊಂಟಜಗಾಜ ನಾಯಕರು (ಕಂನವಿ. ೧೮-೧೦೪). ಒ೦ಂಟಿರಿಗಾರ : 
ಆಸುರರ ಗಂಟಲಗಾಣನೊ ಎಂಟುದಿಕ್ಕಿನೊಳು ವಂಟರ£ಒಂಟರಿ]ಗಾರ 
ವೈಕುಂಠ ಶೈಲವಾಸ (ತೀರ್ಥಮ. ೧೩೬೮-೨). 
[ಒಂಟ + ಇಲ -ಗಾಅ (ಲೈ -ಕಾಜ). / ತೆಲು. ಒಂಟಿರಿಕಾಡು] 
ಒಂಟು (ಕ್ರಿ). ಸರಿಹೊಂದು; ಒಗ್ಗು; ಸೇರು: ಯಾವ ದೇಶದಲ್ಲಿ 
ಹುಟ್ಟಿ ರುತ್ತಾರೋ ಅವರಿಗೆ ಆದೇಶದ ಬೆಳೆಯ ಅಹಾರವು ಬಹು ಒಂಟುವ 
ದೆಂದೂ ಅನುಭವಸಿದ್ಧೆ ವಾಗಿದೆ (ನೀಗಟ್ಟು. ೫೭). 
ಒಂಟುತಪ್ಪು - (ಆಹಾರ) ಒಗ್ಗದೆ ಹೋಗು: “ತಂಗಿ, ಮಗುವಿಗೆ 
ಒಂಟುತಪ್ಪಿರುವಾಗ ನಾವು ನೂರು ಸಲ ಬರಬೇಕಾಗುತ್ತದೆ...” (ಸವತಿ. 
೧೮೧). (ದೇ. ॥ ತೆಲು. ಒಂಟು) 
ಒಂಟುಕಟ್ಟು (ಕ್ರಿ). ಹೊಂದುವಂತೆ ಕಟ್ಟು; ಒಟ್ಟಾಗಿ ಕಟ್ಟು; ಒಂಟ 
ಯಾಗಿ ಧರಿಸು (?): ರುದ್ರಾಕ್ಷಮಂ ಬಳಿಕೊಣತಿ ಕಟ್ಟಿ [ಶ್ರಿ]ಶೂ[ಲ]ಮ 
ನಿಟ್ಟು ಕೊಟ್ಟೂ ಬ[ನ]ನೆದಿಆಕ್ಸಿ (ಸೌಇಇ. 1-4, ೨೧-೯ ; 895). 
[ಒಂಟು + ಕಟ್ಟು] 
ಒಂಟೆ "ಒಟ್ಟೈ' ನೋ. 
ಒಂಬೆತ್ತು (ನಾ). ಒಂಟಿಯಾದ ಎತ್ತು: ನಗೆರತ್ತರು ಭೇರೀಯವರು 
ವ£ಒ]ಂಟಿತ್ತಿನ ಗಾಣಿಗರು (ಎಕ. ೫11, ಮದ್ದಗಿ. ೩೧-೧೭ ; 166). 
[ಒಂಟ + ಎತ್ತು (ಆ ಎಟ್ಟು)] 
ಒಂಟಿರಾವುತ (ನಾ). ಒಂಟಿಯ ಸವಾರ: ಭೋರನೆ ಬರುತಿರ್ದಕೊಂಟಿ 
ರಾವುತರಂದಾರಯ್ಯದಾ ದೆಂಡಿನೊಳು (ಶ್ರೀಪಾಲ. ೧೩-೯೩). 
[ಒಂಟಿ (ಆ ಒಟ್ಟೆ) * ರಾವುತ] 
ಒಂಬೆಲುವು (ನಾ). ಒಂದೇ ಮೂಳೆ. 
ಒಂಟಿಲುವಿನವ - ಬರಿ ಮೂಳೆಗಳುಳ್ಳವನು; ತೆಳ್ಳಗಿರುವವನು; 
ಸಣಕಲ (ಕಿ). [ಒಂಟಿ, + ಎಲುವು (ಆ ಎಲ್ವು)] 
ಒಂಟೊಲೆ (ನಾ). ಒಂಟಿಯಾದ ಒಲೆ; ಬಿಡಿಯಾದ ಒಲೆ (೪). 
[uಂಟ,+ ಒಲೆ] 
ಒಂಡು (ನಾ). ಕೆಸರು; ರಾಡಿ: ಕೆಜಕಿಯೊಂಡೆ ಹೀರ್ವ ಭೇಕಂಕ್ಸೌದ್ರ 
ವೀಂಟಪುದೆ ತಲಗ ಮೇಯುವ ಮೇಕೆ ತುಪ್ಪಕಾಸಿಪುದೆ (ಕೈಕವ. ೨-೧-೨); 
ಈ ನದಿಗಳಿಂಡ ಇವರಿಗೆ ನೀರು ಮಾತ್ರ ದೊರೆಯುತ್ತಿದ್ದುದಲ್ಲದೆ ಒಂಡು 
ಮತ್ತು ಉಸುಕು ಬಿಟ್ಟು ಭೂಮಿ ಇನ್ನೂ ಕಸುವುಳ್ಳದ್ದಾಗುತ್ತಿತ್ತು 
(ಮತಂಓ. ೬೧). "ವಂಡು' ಪರಾ. 
[ದೇ. 1 ತಮಿ. ನಂಟಲ್‌; ಮಲ. ವಂಟಜು - ಕೊಳೆ, ಕಶ್ಮಲ; 
ತೆಲು. ವಂಡ, ವಂಡಲಿ, ವಂಡು] 
ಒಂಡುಬಾರು (ಕ್ರಿ). ಕೆಸರಾಗು; ರಾಡಿಯಾಗು : “ಕಲುಷ ಅನಚ್ಛಃ, 
ಆವಿಲಃ - 4 ವಂಡಾಗಿರುವದಕ್ಕೆ ಹೆಸರುಗಳು. ಕೆಸರು ಕದಡಿ ಕಾಲಕ್ಕಾಗಿ 
ವೊಂ£ ಒಂ]ಡುಬಾರಿಕೊಂಡಿರುವಿಕೆ? (ಸಿದ್ಧಾಂತಿ. ೭೨). 
[ಒಂಡು + ಬಾರು?] 
ಒಂಡೆ, (ನಾ). ಒಡ್ಡು; ಕಟ್ಟೆ (ಜಾನಕೋ. ೨೯). "ಒಡ್ಡು' ಪರಾ. [?] 
ಒಂಡೈ (ನಾ). ಸೊಂಟ; ಟೊಂಕ; ಕಟ: ಗಿಡುಮರ ಬಳ್ಳಿಗಳ ನಾರು 
ಬೇರುಗಳ ಶರೀರಡೊಂಡೆಯಲ್ಲಿ ಧರಿಸಿದಡೆ ಕೋಗಿಯ ಹಲವು ಕೋಗಗಳು 
ನಷ್ಟವಪ್ಪ ಪರಿಯಂತೆ (ಚೆನ್ನವ. ಕ. ೪೧). [2.1 ತುಳು, ಇಂಟ] 


ಒಂಡೆಲ - 


ಒಂಡೆಲ (ನಾ). ಒಂದು ತೆರಿಗೆ (?): ಒಂದು ಗಾಣದ ದೊಂಕೆವಣ | | 
ಕಾರುಕದೆಆ್‌ ಯೊಂಡೆಲಯೊಕ್ಕ ಲ ಕಾರುಕಡೆಜ? ಯಿನಿತುಮಂ ಸರ್ವ | | 
ಬಾಧಾ ಪರಿಹಾರವಾಗಿ ಕೊಟ್ಟರು (ಕಣ. 2%, ೧೩-೬೬; 1165). | 
(ಒಂಡು? +7] 
ಒಂಡೆಹಿಡಿ (ಕ್ರಿ). ದಡಹಿಡಿ; ತೀರಹಿಡಿ: ಈ ಕೆರೆಯ ದಕ್ಷಿಣ ದಿಕ್ಕಿನ 
ಒಂಡೆಹಿಡಿದು. .. ಹೋದಳು (ಅಂಬಿಕೆ. ೧೦). 


(| 
| 
[ಒಂಡೆ, + ಹಿಡಿ, (ಆ ಏಿಡ್ಮಿ)] | 


5 


ಒಂತು, (ನಾ). ೧. ಬಾರಿ; ಸರದಿ; ಸಲ (ಕ). ೨. ಭಾಗ; ಅಂಶ: 
ಅಲಘಲಘು ತೋರಿ ತೋರಿಸಿ ಕೊಂತದೊಂತುಗಳ ನುಲಿನುಲಿದು ಯೆಸೆ 
ದೆಸೆದು (ಜಿನಮು. ೧೬-೨೫). "ವಂತು' ಪರಾ. 
ಒಂತಿನವ - ಸರದಿಯವನು (ಕ). 
(ಡೇ. ॥ ತುಳು. ಒಂತಿ, ಒಂತು; ತೆಲು. ಒಂಟು, ವಂತು] | 


ಒಂತ್ಕು "ಒತ್ತು? ನೋ. | 
ಒಂದರಿ "ಒನಲಿ? ನೋ. 
| 
| 


10 


ಒಂದವಿಂದ (ನಾ). ಒಂದು ಸೋಜಿಗ, — ಆಶ್ಚರ್ಯ: ಮಅಗುವೆನಾ [15 
ನಿವಳ್ಳೆ .. . ಮಜುಗುವಳೆಂದಡೇಂ0 ತಿಳಿವನಾತನನಾಕೆಯನೆನ್ನ ನೋಡು | 
ಕಾಯ್ದಿಜೌಯೆ ವಿಧಾತ್ರನೇಂ ಪಡೆದನೋ ಬಿಸವಂದಮನೊಂದವಿಂದಮಂ 
[ಪಾಠಾಂ. ವಿಂತಿದಂ, ವಿಂದದುಂ] (ಆದಿಪು. ೧೨-೩೦). ಔ ಈ ಶಬ್ದ 
"ಒಂದು * ವಿಂದ? ಎಂಬೆರಡರ ಎಂದರೆ "ಒಂದುವಿಂದ'ದ ಅಪ 
ಲಿಖಿತವಿರಬಹುದು. 

[€ ಒಂದ್ಕು * ವಿಂದ್ಯ. 8 ತಮಿ. ವಿನ್ಹೈ; ತೆಲು. ವಿಂತ] 
ಒಂದವಿಂದಿ (ನಾ). ಒಂದು ಗುಂಪಿನದು, --ಸಮೂಹದ್ದು : ಮಿಜು 
ಮಿಜುಗುವ ತಲೆದುಡುಗೆಯುಂ ತಲೆದುಡುಗೆಯೊಳೊಡಂಬಡಂ ಪಡೆದು 
ಮಿಳಿರ್ದು ಪೊಳೆವ ಪೊಂದಳಿರುಂ ಪೊಂದಳಿರೊಳೊಂದ [ಖಾಕಾಂ. ಳಂದ] 
ವಿಂದಿಯಲ್ಲದೊಂದಿ ನಾಡೆಯುಮಂದಂಬಡೆದು (ಆದಿಪು. ಇ-ಇಣವ); 
ಎಕ್ಕಲಾನಣಂ ಪೊಸೆಯಿಪ ಕಮ್ಮಯಿಪ್ಪ ಸಮಕಟ್ಟುವ ಬಿನ್ನಣಮಿಲ್ಲದಕ್ಕೆ 
ರಂಜಿಸುವೆರ್ದೆಗೊಳ್ಳದೀಗಡಿನ ಕಬ್ಬಿಗವಂದಿಗಳೊಂದವಿಂದಿಗಳ್‌ 
(ಶಾಂತಿಪು. ೧೨-೭೬). [ಆ ಒಂದ್ಕು + ವಿಂದ್ಯಿ (4 ಸಂ. ವೃಂದ)] 
ಒಂದವಿಂದಿಗೆ (ನಾ). ಒಂದು ಗುಂಪಿನವನು, -ತಂಡದವನು: 
ಒಂದೆಸೆಯೊಳಬ್ಬರಮಾದೊಡೊಂದೆಸೆಗೆ ಪರಿವ ಒಂದವಿಂ [ಪಾಠಾಂ. ವಂ] 
ದಿಗರುಮಂ (ಲೀಲಾವ. ೫-೧೩೪). [€ ಒಂದ್ಕು + ವಿಂದಿಗ] 
ಒಂದಾಗಿಸು (ಕ್ರಿ). ಒಂದು-ಮಾಡು; ಕೂಡಿಸು: ಎಂದಿಂತೀ 
ಗ್ರಾಮ್ಮೋಕ್ತಿಯೊಳೊಂದಾಗಿಸದದನೆ ಪೇಟ್ಟುದಿಂತೀ ಸ್ಥಿತಿಯೊಳ್‌ 
(ಕವಿರಾ. ೨-೮೨); ಒಲ್ಲದ ಹೆಣ್ಣುಗೆಂಡುಗಳನೊಂದಾಗಿಸಬಲ್ಲ ಭಾವಜ್ಞರ 
ತೋಣು (ಮೋಹತ. ೮-೩೨). [ಒಂದು * ಆಗು, * -ಇಸ್ಕು] 
ಒಂದಾವಣೆ (ನಾ). ಒಂದುಗೂಡುವಿಕೆ; ಸೇರುವಿಕೆ; ಐಕ್ಯ: 
ಜೀವದೇವನೊಂದಾವಣೆ ಇಲ್ಲದ ನೀರಿಲ್ಲದ ನೆಲ ಬರಡಲ್ಲಾ (ಸೂರ್ಯಾ. 
೧೧೫-೩). [ಒಂದು, * -ವಣೆ] 

ಒಂದಿಕೆ (ನಾ). ಒಂದಾಗುವುದು; ಸಮರಸವಾಗುವುದು : ಅರವತ್ತು 
ವರುಷಗಳಿಂದ ನಡೆದುಬಂದಿದ್ದ ಒಂದಿಕೆ - ಹೊಂದಿಕೆ ಬಹಳ ಸಡಿಲವಾಗಿ | 40 
ಬಿಟ್ಟಿತು ( ಪ್ರೇಮಾಶ್ರ. ೭). [ಒಂದು, + -ಇಕೆ) 

ಒಂದಿಗೆ (ನಾ). ೧. ಸೇರಿದವನು; ಅಂಥವನು; ಒಬ್ಬನಂತೆ ಇರುವ 
ಇನ್ನೊಬ್ಬನು: ಕಿಬುಕುಳನಪ್ಪೆನ್ನೊಂದಿಗನೊಳನುಚಿತಮಿದುನಿಮ್ಮಡಿಬೆಸಸಿ 
ಕಳೆಯ ಮತ್ಸಂಶಯಮಂ(ಶಾಂತಿಪು.೫-೯); ಸದುಪದೇಶಂಗಳ್ಳಿ ನಿನ್ನೊಂದಿ 
ಗರೆ ಭಾಜನರಪ್ಪರ್‌ (ಕಾದಂಪೂ. ೫೩೮); ಎಮ್ಮೊ (ಪಾಕಾಂ. ಮ್ಮ]ಂದಿಗ 
ನೀತನ ಮನದುಮ್ಮಳಮಂ ಕಳೆವು ದೆಂದು (ನಂರಾಮಾ. ೧೦-೧೪); 


[ 

| 
20 
25 
30 
35 


45 


೧೧೮೩ 


ಒಂದು 


ಅಖಳಕೀರ್ತಿಯನು ತನಗೆ ತಂದೈ ನಿನ್ನವ£ ಒಬ] ಂದಿಗರನುಜರನು ಜನ್ಮಾನು 
ಶತದಲಿ ಘನತಪಂಗಳ ಮಾಡೆ ಕಾಣೆನು (ಕೋಗಯ. ೨೭-೧೦೭). 
೨. ಜೊತೆಯಾಗಿರುವವನು : ತರುತಪಸ್ತಿ, ಮೌನವಾಂತೆ; ನೀನಿಂಡೆನ 
ಗೊಂದಿಗಂ! (ಅನಿಕೇ. ೧೪-೨೧). [ಒಂದ್ದು + -ಇಗ] 

ಒಂದಿಗೆ (ಅ). ಜೊತೆಯಲ್ಲಿ; ಸಂಗಡ; ಒಡನೆ: ಆ ಜಟ್ಟಿಯೊಂದಿಗೆ 
ಹೋರಾಡಿದವರಲ್ಲಿ ಒಬ್ಬನಾದರೂ ಅಲ್ಲಿಯತನಕ ಗೆದ್ದಿರಲಿಲ್ಲ (ಮಧ್ಯಮ. 
೧೫೯). [ಒಂದು + -ಇಗೆ] 

ಒಂದಿನ (ನಾ). ಒಂದು ದಿನ, ದಿವಸ: ಹರನನೊಂದಿನವಾಡೊೊಡಂ 
ತಾಂ ಧರಿಸಲಾಅದ ಮಾನಸೋತ್ತಮ ಗಿರಿಯ ನಿಲವೆನಿತು (ಬಸಪ. 
೧೯-೨೯) ; ಒಂದಿನ ಪರಮಸುಂದರಿಯೆನ್ನ ಕನಸಿನೊಳ್‌ ಸಂದಿಸಿ ರತಿ 
ಸುಖವಡೆದು (ಮೋಹಶ. ೩೧-೧೮); ಒಂದಿನಂ ಮುಚ್ಚಂಜೆ ಹಸಿಮಣ್ಣಿ 
ನುಂಡೆ ಗುದ್ದುವೊರುವೊಡ್ಡ ನನು ಸಂತೆಯಲಿ ಕಂಡೆ (ಗಿಳಿವಿಂ. ೧೨೦-೨೧). 
"ಒಂದೆವಸ' ಪರಾ. [ಆ * ಒರ್ದಿನ] 

ಒಂದಿರ್‌ (ಕ್ರಿ). ಒಟ್ಟಾಗಿ ಸೇರು; ಕೂಡಿರು: ದಾನಸದ್ಗುಣ x 
ಎಲ್ಲಮೊ[ನ್ಹಿ]ರ್ಪ್ರರೆಂ[ಬೀ ಕ್ಷಿತಿ)ಯೊಳ ೫ x ೬ (ಗು]ಣನಿಧಿ (ಸೌಇಇ. 
2೭1-1, ೪೫-೨೭ ; 980); ನಸುಮುರಿದೆಕ್ಷಿ ನಾಸಿಕದೊಳೊಂದಿರೆ (ದಕಕು. 
೨-೬೩); ವರಯೋಗನಿದ್ರಾಸ್ಪದ ದಲೊಂದಿಹುದೊಂದಖಿಳ ವಿಶ್ವ 

(ಕುವ್ಯಾದ್ರೋ. ೩-೬೯). [ಒಂದು + ಇರ್‌] 

ಒಂದಿಲು (ನಾ). ಒಂದು ಜಾತಿಯ ಬಳ್ಳಿ; ಭ್ರಮರ: “ಭ್ರಾಮರ- 
ಒಂದಿಲು? (ಓಷಧಿ. ೧೧೧). [?) 

ಒಂದಿವಸೆ "ಒಂದೆವಸ' ನೋ. 

ಒಂದಿಸು (ಕ್ರಿ). ಕೂಡಿಸು; ಬೆರಸು; ಸೇರಿಸು; ಹೊಂದಿಸು: 
ಒಂದಜ ನೀರ್ಮಲಲೊಂದರ್ಕೊಂದಿಸುತುಂ ಮೇಗೆ ಕೊಂಡು ನೆಗೆವು 
ದಿದೇಂ ಮತ್ತೊಂದಣ ನೀರಡಿಗರ್ದುವುದೆಂದತಿ ವಿಸ್ಮಯದಜೆ ನೋಡಿದಂ 
ಭರತೇಶಂ (ಆದಿಪು. ೧೩-೫೧); ಕೆಂದಾವರೆಯಲರ್ದಲರೊಳಗೊಂ 
ದಿಸುವಂತಳಿಕುಳಂಗಳಂ ರತ್ನದ ಸತ್ಪುಂದರ ಪಟಳಿಕೆಯೊಳಗೆ ಪುರಂದರ 
ನಂದೊಟ್ಟಕೊಂಡು ತಕ್ಷಣದಿಂದಂ (ನೇಮಿಪು. ೧೩-೭೭) ; ಒಂದು ಪಡಿ 
ಯುದಕದೊಳಗೊಂದು ಪಡಿ ಸಕ್ಕ ರೆಯನೊಂದಿಸಿದ ಬಳಿಕ ಸೋದಿಸಿ 
(ಸೂಪಶಾ. ೧-೪೦); ನಾಸಾಪುಟಿಗೆಲದಿ ನಿಂದಿಹ ರೋಹಿಣಿ ನಕ್ಷತ್ರ 
ವೆಂಬಂತೆಯೊಂದಿಸಿದರು ಮೂಕುತಿಯೆ (ಮೋಹತ. ೨೩-೩೪). 

[ಒಂದು + -ಇಸ್ಕು] 

ಒಂದು, (ಕ್ರಿ). ೧. ಕೂಡು; ಸೇರು; ಬೆರೆ: “ಒಂದು - ಸಮ್ಮೇಲನೇ, 
ಸಂಖ್ಯಾಯಾಂ ಚ” ( ಶಮಧಾ); ತಪಮಾರ್‌ ದ್ವಾದಶದಾ ವಿಧಾನಮುಖ 
ದಿನ್‌ ಕೆಯ್ದೊಂದು ತಾ ಧಾತ್ರಿಮೇಲ್‌'(ಎಕ.11, ೯೮-೧; 700); ಒಂದಾಗಿರೆ 
ಸಕ್ಕದಂಗಳುಂ ಕನ್ನಡಮುಂ ಸುಂದರಮಕ್ಕುಂ ಕವಿಪದಮೊಂದಿದವೋಲ್‌ 
ಕನಕರಚನೆಯೊಳ್‌ ಮಣಿನಿಕರಂ (ಕವಿರಾ. ೧-೬೧) ; ಕುಸುಮಂಗಳಾಂತ 
ಪುಷ್ಪಾಂಜಲಿಗಳೊಂದಿ ಕಿಕ್ಕಿಆಿದ ಪೆರ್ಗೊನೆಗಳಿಂದೆ (ಜೈಮಿಭಾ. ೩-೨೭). 
೨. ಪಡೆ; ಹೊಂದು; ಅನುಭವಿಸು: ತನ್ನ ಶಿರಕ್ಕೆ ಮುನಿಯಲು 
ಮುಂದೆ ತದ್ದೇವಂ ಪ್ರಮೋದವನೊಂದಿ ಸನ್ನಿಧಿಯಾಗಿ ಪೇಳ್ದೆನು-(ಬಸಪು. 
೫೦-೫೬); ವಿನೋದಕೇಳಿಯಂ ತೊಆಕೆವಾತಂ ಪಂದೆಯವನೆಂಬ ನಿಂದೆಯ 
ನೊಂದುವನಿದು ರಾಜಧರ್ಮಮೇ (ರಾಜಶೇ. ೩೩-೨೦). 

ಒಂದಿಕೊಳ್‌- ಒಂದಾಗು; ಕೂಡು; ಸೇರು: ಕಂದ ಕೇಳ್ಳೆ ಬಳಿಕ 

ಸಮಯವಿದೆಂದು ಸಾರಿದನಿವರ ಶಾಪದಲೊಂದಿಕೊಂಡಿದ್ದಾ ಜಯಂತನು 
ಕಾಕರೂಪದಲಿ (ತೊರರಾ. ೨-೭-೮). ಒಂದಿಬರ್‌- ಕೂಡಿಬರು; ಸೇರು: 
ಒಂದಿಬಾರದನುಮಂಕದ ಕರ್ಣನೆ (ಪಂಪಭಾ. ೯-೬೧) ; ಮುನ್ನಮೊರ್ಮೆ 
ರಾಮದೂತನೊಳೊಂದಿಬಂದೆನ್ನ ನುಡಿದೆ (ಕಗವಿ. ೫೧-೨೩ ಚಾವುಂಪು). 


ಒಂದ್ಕು 


ಒಂದಿಅವಾತನ್‌-ಎಕ್ಕಟಿಗಲಿ; ಅಸಹಾಯಶೂರ: ಓಟಕ್ಕೆ 
ಸಾಣ್ಣುವನ್‌ ಒಂದಿಅಿವಾತನ್‌ ಹಿರುಡವನ್‌ (ಮೈ ಆರಿ. ೧೯೧೬, 
೧೩-೧೦ ; 900) ; ಆಯ್ಕನ ಸಿಂಗಂ ಗೇಣಿಕಾಜರ ದೇವನೊನ್ನಿಟಿವಾತಂ 
ಲೋಕವಿಖ್ಯಾತಂ (ಸೌಇಇ. IX-i, ೭೮-೮೪ ; 1045). 
[ದೇ. ॥ ತನಿ. ಒನ್ನು, ಒನ್ನಿ; ಮಲ, ಒನ್ನಾ, ಒನ್ನಿ; ತುಳು. 
ಒಂದು) 
ಒಂದ್ಕು (ನಾ). ೧. ಹೊಂದಿಕೊಂಡು ನಡೆಯುವಿಕೆ; ಸ್ನೇಹ: ವಿನ 
ಯಕ್ಕಂ ವಯಸಕ್ಕವಾಕೃತಿಗ[ಮೊಂದಿಂಗಂ] [ಪಾಠಾಂ. ಫುಟ್ಟುಗು 
ಮಿಂತಿದಂ] ಗುರುವ್ರಾತ ಶಾಸನಕಂ ಕೂರ್ಮ್ಮೆಗವಲ್ಲದಂತುಟನಿದೊಂದಂ 
ಮಾಡೆ ನೀಂ (ಕಾದಂಉ. ೪೭೭); “ಒಂದಿಂಗಂ - ಸ್ನೇಹಕ್ಕೂ? (ಕಾದಂಉ. 
ಅಡಿಟ). ೨. (ಸಾರು ಹೊಂದಿಕೊಳ್ಳಲು ಕಲಸಿ ಬಿಡುವ) ಅಕ್ಕಿಯ 
ಹಿಟ್ಟಿನ ತಿಳಿ: ಸಾರಿಗೆ ಒಂದು ಬಿಡಬೇಕು (ರೂಢಿ).  [£ ಒಂದು] 
ಒಂದು (ನಾ). ಒಂದು ಸಂಖ್ಯಾವಾಚಕ; ಏಕ: *ಒಂದು- ಸಮ್ಮೇ 
ಲನೇ, ಸಂಖ್ಮಾಯಾಂ ಚ” (ಶಮಧಾ); “ಓರೆಕ್ಕಮೊಂದೆನಿಕ್ಕುಂ” (ಕವಿಕಂ. 
೨೧೨); ಉಗ್ರಸೇನ ಗುರವಡಿಗಳ್‌ ಒನ್ನು ತಿಜ್ಜಳ್‌ ಸನ್ಮಾ ಸನಂ ನೋನ್ತು 
ಮುಡಿಸ್ಪಿದಾರ್‌ (ಎಕ. 11, ೨೫-೭ ; 700); ಅಮರ್ದೆಂ ಮುಕ್ಕುಳಿಪಂ 
ತುಟಿಪ್ಪ ಸುಸಿಲೊಂದಿಂಪುಂ ತಗುಳ್ಳೊಂದು ಗೇಯಮುಂ (ಸಂಪಭಾ. 
೪-೩೧) ; ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಒಂದೆರಡಆ 
ಸಂದೇಹವಿದೇನೋ (ಅವಚಂ. ೨೦೮-೯೩೫); ಚರಿಪಾರಣ್ಯದ ಪಕ್ಷಿಗೊಂದು 
ತರು ಗೊಡ್ಡಾಗಲ್‌ ಫಲಂ ತೀವಿದಾ ಮರಗಳ ಪುಟ್ಟಿವೆ( ಸೋಮೇಶ. ೨೬); 
ಬಾಳುವನನಿಗೆ ಒಂದು ಮಾತು, ಬಾಳೆಗೆ ಒಂದು ಗೊನೆ (ಗಾದೆ). 
ಒಂದೊಂದು (ದ್ವಿರುಕ್ತಿ): ಒರ್ವಕೊರ್ವರೊಂಜೊಂದನೆ ನುಡಿ 
ಯುತ್ತುಂ ಪೋಗೆ (ಸಂ ಪ ಭಾ. ೨-೮೭ ವ); ಒಂದೊಂದು ನೇಳೆ ಮಳೆ 
ಹೆಚ್ಚಾಗುತ್ತದೆ (ಕೂಡ). ಒಂದಕಾರು- ಒಂದಕ್ಕೆ ಆರು: ಗ್ರಾಮಕ್ಕೆ 
ಹಣವನು ಒಂದಕಾರನು ತೆಗೆದುಳೊಂಬನು ಕುಂಭಿಣಿಯ ನೃಪನು 
(ಕಾಲಸಂ. ೨೪-೨೦). ಒಂದಳ್ಕೆ ಹೋಗು ಇಮೂ ತ್ರ ವಿಸರ್ಜನೆಗೆ 
ಹೋಗು: ಒಂದಕ್ಕೆ ಹೋಗಿ ಬರುತ್ತೇನೆ (ರೂಢಿ). ಒಂದನೆಯ = 
ಮೊದಲನೆಯ ; ಪ್ರಾಥಮಿಕ: ಒಂದನೆಯಂ, ಎರಡನೆಯಂ (ಶಮದ. 
೨೦೭ ಪ್ರಯೋ); ಪ್ರಾಥಮಿಕೆ ಶಾಲೆಯ ಒಂದನೆಯ ತರಗತಿ (ರೂಢಿ). 
ಒಂದಲ್ಲೊಂದು - ಯಾವುದಾದರೂ ಒಂದು: ಒಂದಲ್ಲೊಂದು ಕಾರಣ 
ದಿಂದ ಬೆಳೆ ಕಡಿಮೆಯಾಗಿದೆ (ರೂಢಿ). ಒಂದಾಗು - ಒಟ್ಟಿ ಗೆಸೇರು ; 
ಕೂಡು : ಆತನೊಡನೊಂದಾಗಿ ಹೋಗದೆದೇತಕಿರ್ದಹನು (ಬಸಪು. 
೩೭-೧೧) ;, ಶಬರರೊಂದಾಗಿ ಬಂದಂ ಪುಳಿಂದಂ (ರಾಜ ಶೆ. ೫-೫೧). 
'ಒಂದಾನುಮೊಂದು, ಒಂದಾನೊಂದು - ಯಾವುದೋ ಒಂದು: 
ಒಂದಾನುಮೊಂದು ಆಶ್ರಮಸ್ಥಾನದೊಳ್‌ (ತತ್ತ್ವಪ್ರ. ೨); ಒಂದಾ 
ನೊಂದು ದಿನ ದರ್ಪಣದ ನೋಟದಲಿ ತಾಳಿದನು ಚಿಂತೆಯನು 
(ತೊರ ರಾ. ೧-೪-೧); ಒಂದಾನೊಂದು ದೇಶದೊಳಗೆ (ಮುಂಬಯು. 
೫-೧೦೩). ಒಂದಾರುಭುಜವಾಗುಎ (ಆಲಂ) (ಅತಿಯಾದ) 
ಸಂತೋಷ ಹೊಂದು: ತಿರುಣ್ಣಾನ ಸಂಬಂಧಿಗಳು ಚೋಳಮಂಡಲಕೆ 
ಬಂದಿಹರೆನಲು ಒಂದಾರುಭುಜವಾಗಿ ಭೂಪನಂ ಬೀಳ್ಕೊಂಡು (ಪ್ರೌಢರಾ. 
೧೮-೪೦); ಪಕ್ಷಿಯು ಪೇಳೆ ಅನಂದದಿಂದಾಲಿವಂದಾರುಭುಜವಾಗಿ ಮನದಿ 
(ಯನಳ. ೨೩); (ನವಮೋ. ೨೪-೫೯ ನೋ). ಒಂದಿನಿತು, ಒಂದಿನಿಸು, 
ಒಂದಿಷ್ಟು - ಒಂದು ಸ್ವಲ್ಪ; ಕೊಂಚ: ಶಂಕರನ ಕೊರಳಿಂದ 
ಮಿಜುಗುವ ಕಾಳ ಕೂಟವದೊಂದಿನಿತು ಮಿಡುಕಿದೊಡೆ ಸಾವೆನೆನುತ್ತ 
ನಿಶ್ಚಯಿಸಿ (ಬಸಪು. ೧೩-೧೭) ; ಸುದತಿ ಪೆಜತೊಂದು ನೆವದಿಂ 


ಕೆದಳ್‌ದಳೊಂದಿನಿಸು ಮಂದಹಾಸದ್ಯುತಿಯಂ (ಕಾದಂಉ. ೨೪೯) ; 


ಲಳ 


5 


2 


50 


85 


40 


45 


ಒಂದುಗಾಣ್‌ 


ಸುಮ್ಮನೇತಕೆ ಮುನಿಸು? ನಿಮ್ಮನಾನೊಂದಿನಿಸು ಅಮ್ಮಮ್ಮ ಕೆಣಕು 
ವವಳಲ್ಲ (ಕಎಪು. ೩೨-೧೯) ; ಕೂಷ್ಮಾಂಡ ಲೇಹ್ಮ ಕಗ್ಗುಂಬಳಕಾಯಿ 
ಒಳಹೊರಗಂ ಕೆತ್ತಿ ಕಳೆದು ಬಲಿತ ತಿರುಳು ಸೇರು ೨೫ನ್ನು ಒಂದಿಷ್ಟು 
ಕುದಿಸಿ ಆ ಬಳಿಕ ಹಸುವಿನ ತುಪ್ಪ ಒಂದು ಬಳ್ಳ ವನೆರೆದು (ಸಕವೈ. 
೨೨೨), ಹಾಗೆ ಹೇಳುವ ಮೊದಲೊಂದಿಷ್ಟು ತಾಳಿರಿ (ಇಂಚಾಪ. 
೭೨-೪೭). ಒಂದಿಲ್ಲೊಂದು ಎ ಒಂದಲ್ಲೊಂದು ; ಬಹಳ ಮಾತನಾಡು 
ವುದರಿಂದ ಒಂದಿಲ್ಲೊಂದು ತರದ ಅಪರಾಧವಾಗದೆ ಇರದು (ಮುಂಬಯಿ. 
೪-೪೯). ಒಂದು ಕ್ರೈ ತೊ ರಿಸುಎ (ಆಲಂ). (ತನ್ನ) ಬಲವನ್ನು 
ಪ್ರಕಟಸು; ಬಿಸಿತೋರಿಸು: ಪ್ರಸಂಗ ಬಂದಾಗ ಅವಳಿಗೂ ಒಂದು 
ಕೈತೋರಿಸಬೇಕೆಂದು ಆ ದಿನವೇ ನಿಶ್ಚಯಮಾಡಿದನು (ರಂಗರೋ. ೩೧). 
ಒಂದುಕ್ಳೆ ನೋಡು ೧. ಸೇಡು ತೀರಿಸಿಕೊ: ಆಗಲಿ ನಾನೂ 
ಒಂದುಕ್ಳೆ ನೋಡುತ್ತೇನೆ (ಕಾವೇ0. ೮೯). ೨. ಪ್ರಯತ್ನಿಸು : ನಿಮಗೆ 
ಸಾಧ್ಮವಾಗದಿದ್ದರೆ ಹೇಳಿ, ನಾನೊಂದು ಕೈ ನೋಡುತ್ತೇನೆ (ರೂಢಿ). 
ಒಂದುತ್ತರ - ಉತ್ತರೋತ್ತರ: ಭಟಾರರ ರಾಜ್ಯಂ ಒನ್ನುತ್ತರಮಭಿ 
ವೃಡ್ಮಿಸರೆ (ಸೌಇಇ. XI-i, 1-9; 751); ಭಟಾರರೊನ್ನುತ್ತರಂ ರಾಜ್ಯಂ 
ಗೆಯ್ಕುತ್ತಿರೆ (ಎಇ. ೪11, ೨೧೨-೩ ; 854). ಒಂದುಪಕ್ಷ=- ಒಂದುವೇಳೆ : 
ಒಂದು ಪಕ್ಷ ಅವನು ಮನೆಯಲ್ಲಿ ಇಲ್ಲದಿದ್ದರೆ ಅವನ ಮನೆಯಲ್ಲಿ ಹೇಳಿ 
ಬಾ (ರೂಢಿ). ಒಂದುಬೀಸು - ಖಡ್ಗ ಯುದ್ಧದಲ್ಲಿ ಒಂದುವರಿಸೆ, 
— ಟ್ಟು: ನಿಲುವ ನಿಲುಗಡೆಯಲ್ಲಿ ನಿಂತು ಶೀಘ್ರಗಮನ ಮುಂತಾಗಿ 
ಬಂಡಿಗೋಲಿನ ಬೀಸುಯಾವುದು ಅದು ಒಂದು ಬೀಸು ಯಂದು ನುಡಿ 
ಯಲ್ಪಡುವುದು (ಖಡ್ಗ ಟೀ. ೫-೨೦). ಒಂದುವೇಳೆ - ಹಾಗಾದ ಪಕ್ಷ 
ದಲ್ಲಿ: ಒಂದು ವೇಳೆ ಅವನು ಬಾರದಿದ್ದರೆ ನೀನು ಹೋಗು (ರೂಢಿ). 
ಒಂದುಹೊತ್ತು -೧. ಒಪ್ಪೊತ್ತು: ಒಂದುಹೊತ್ತು ಉಂಡವ ಯೋಗಿ 
ಎರಡು ಹೊತ್ತು ಉಂಡವ ಭೋಗಿ ಮೂರು ಹೊತ್ತು ಉಂಡವ ರೋಗಿ 
(ಗಾದೆ) ; ಶನಿವಾರ ಒಂದು ಹೊತ್ತು ಶಾಲೆ (ರೂಢಿ). ೨.ಒಂದು ಹೊತ್ತು 
ಮಾತ್ರ ಊಟ ಮಾಡುವ ವ್ರತ: ಅವನು ಸೊಮವಾರ ಒಂದುಹೊತ್ತು 
ಮಾಡುತ್ತಾನೆ (ರೂಢಿ). ಒಂಡೂವಕೆ- ಒಂದು ಮತ್ತು ಅರ್ಧ; 
ಅರ್ಧಾಧಿಕ: ಚೀಲ ಒಂದಕ್ಕೆ ಒಂದೂವರೆ ಆಣೆಯಂತೆಯೂ 
(ಮುಂಬವ್ಯಾ. ೩). ಒಂದೆಗೆಯ್‌ - ಒಂದು ಮಾಡು; ಕೂಡಿಸು: 
ಪುರ್ವಿಗರಾದೊಡಮಾರೊರ್ವರೊಸನ್ಹೆಗೆಯ್ದು ಸಾಮ್ಯಮನಾಳ್ವುದು 
(ಸೌಇಇ. 1-1, ೬೪-೩೫; 1028). ಬಂದೇಸವಾನೆ, ಒಂದೇಸವನೆ ಎ ಎಡೆ 
ಬಿಡಡೆ; ನಿರಂತರವಾಗಿ; ಏಕಪ್ರಕಾರವಾಗಿ: ಜೂಜಿನ ಕುದುರೆ 
ಯಂತೆ ಒಂದೇ ಸಮನೆ ತಕಪಕ ಕುಣಿಯುತ್ತಿತ್ತು (ಮುರುಕು. ೩೮); ಮಳೆ 
ಒಂದೇ ಸಮನೆ ಬರುತ್ತಿದೆ (ರೂಢಿ); ಕೂಸು ಒಂದೇಸವನೆ ಅಳುತ್ತಿತ್ತು 
(ರೂಢಿ). ಒಂದೊಪ್ಪತ್ತು - ಒಂದುಪಕ್ಷ, --ಸಮಯ: ಒಂದೊಪ್ಪತ್ತು 
ನಾನೇ ಹೇಳಿದಂತೆ ಇದೆಯೆಂದು ತಿಳಿದರೊ .. . ಪೂರ್ವಾಪರಸಂಬಂಧ 
ತಿಳಿಯುವಂತಿಲ್ಲ (ನಿರಾಭ. ೧೨೯). 

[ದೇ.॥ ತಮಿ. ಒನ್ನು, ಒಣ್ಣು ; ಮಲ. ಒನ್ನು, ಒಬ ; ತುಳು. 
ಒಂಜಿ, ಒರ್‌; ಕೊಡ, ಒಂದೀ; ತೆಲು. ಒಂಡು, ಒಳ ; ಕೋಲಾ. 
ನಾಯ್ಕಿ. ಒಳ್ಳೊದ್‌ ; ಪರ್ಜಿ. ಒಕ್‌ ; ಗಡಬ. ಒಕುಟ್‌ ; ಗೊಂಡಿ. 
ಉಂಡೀ, ಒಂಡ್‌ ; ಕುಣ, ರೊ; ಕುವಿ. ಕೊಂಡಿ, ಕೋ; ಕುರುಖ್‌. 
ಒಂಟಾ; ಮಲೊ. ಓನ್ಸ್‌, ಒರ್‌] 


[ಒಂದುಗಾಣ್‌ (ಕ್ರಿ). ಒಂದನ್ನು ನೋಡು ; ಯಾವುದಾದರೊಂದನ್ನು 


ನೋಡು: ನುಡಿವರ್ಬೀರಮನೊನ್ನುಗಣ್ಣು ಸೆಡೆವರ್‌ ಚಾಗಕ್ಕೆ ಮುಯ್ಚಾಂ 
ಪರೀವಡೆ ಸಲ್ಸಡ್ಚುವರ್‌ (ಎಕ. 11, ೧೩೩-೬೬; 982). 
(ಒಂದು 4 ಕಾಣ್‌] 


ಒಂದುಗುಂದು 


ಒಂದುಗುಂದು (ಕ್ರಿ). ಒಂದು ಕಡಮೆಯಾಗು, --ಕೊರತೆಯಾಗು: | 
ದೊರೆಯಾಗಿರ್ಪಿನಮೊಂದುಗುಂದದಖಿಲಂ ವಿಜ್ಞಾನದಿಂದಂ ಜಗದ್ಗುರು! 
ನಾದಂ (ಗವಾಯು. ೧-೩); ಮಸ್ತಕಾಂಬುರುಹಮನೊಂದುಗುಂದದೆ | | 
ಕ£ಕಿ]ಮುಟಲ್ತಿ (ಸೌಇಇ. X1-i, ೧೦೩-೮; 1070); ತನ್ನ -ಕಾರ್ಯ | 
ಭರಮಂ ವಿಶ್ವಾನುಲೋಮಂಗೆ ವಿಸ್ತರದಿಂದೆಲ್ಲಮುನೊಂದುಗುಂದದಜ | $' 
ಪಿರ್ದು (ಧರ್ಮಾಮೃ. ೨-೧೯೬). [ಒಂದ್ಕು * ಕುಂದು] | 
ಒಂದುಗೊಡಿಸು (ಕ್ರಿ). ಒಟ್ಟಾಗಿ ಸೇರಿಸು; ಒಟ್ಟುಗೂಡಿಸು: | | 
ಪಾರೀಣಮಂತ್ರ ಬುದ್ಧಿ ಯಲಿ ಓರಂತೊಂದುಗೂಡಿಪ ಮಂತ್ರಿಗಳ ಶೃಂಗಾರ ಕ 
ಗೃಹಗಳೊಸ್ಪಿದುವು (ಕಂನವಿ. ೬-೪೩) ; ನಮ್ಮ ಜನರನ್ನು ಪುನಃ ಒಂದು! | 
ಗೂಡಿಸಿ ಒಂದುಪತಾಕೆಯ ಆಶ್ರಯದಲ್ಲಿ ನೆಲೆಗೊಳಿಸಬೇಕು(ಚಿದೇವ.೫೪). |10 
[ಒಂದುಗೂಡು + -ಇಸ್ಕು] | 

ಒಂದುಗೂಡು (ಕ್ರಿ). ೧. ಒಟ್ಟಾಗಿ ಸೇರು; ಜೊತೆಯಾಗಿ ಕೂಡು: 
ಜಗದ ಕಂಟಿಕರೆಲ್ಲ ನಿಮಿಷದೊಳೊಂದುಗೂಡಿದರು (ಕೌಶಿರಾ. ೩೨-೧೨); 
ಸುರಾಸುರರೊಂದುಗೂಡಿ ಪನ್ನಗರಶ್ಮಿಯಿಂದ ಪಾಲ್ಗಡಲ ನಗವಿಟ್ಟು ಕಡೆ 


೧೧೪೫ 


ಒಂಬದಿಂಗಳು 


| ಒಂದೆರಳ್ಕುರಿ (ಕ್ರಿ). ಒಂದೆರಡುಬಾರಿ (ಕಪ್ಪೆ) ಮಿಟು ಕಿ ಸು: ಎನ 


ಲೊಡನಜದಾಗಳೆ ಕಣ್ಣ ತಿಕ್ಕುತೊಯ್ಯೊನೆ ಯೆವೆವೊಂದೆರಳ್ಮುರಿಯೆ ಅನಿತ 
ಜಕೊಳಗೆ ಕಣ್ಮನೀರೊಕ್ಕುವುದ ಕಂಡು (ಭರಚ. ೯-೭೩). 
[ಒಂದ್ಕು + ಎರಳ (ಆ ಎರಡು) * ಮುರಿ) 


ಒಂದೆಲಗ (ನಾ). ಬಿಡಿಬಿಡಿಯಾಗಿ ಒಂದೊಂದೇ ಎಲೆಯಿರುವ ಗಿಡ; 


ಇಲಿಕಿವಿಗಿಡ; ಬ್ರಾಹ್ಮಿ: ಹುಲಿಗಿಲು ಹುಣಿಸೆಯ ಸೊಪ್ಪೊಂದೆಲಗಂ 
ಭೂತಾಂಶಿ ತರಣಿ ಎಂಬಿನಿತಆಕೊಳಂದಲಸದೆ ಬೆರಸಂಕೋಲೆಯನೊಲ 
ವಿಂದಂ ಬೇದುಗಟ್ಟಲಖಿಳ ವಿಸಘ್ನಂ (ಖಮ ದ. ೧೦-೫೬) ; ಒಂದೆಲಗ 
ಮೆಲ ಹೊಲ್ಲ ನಿಂದಕರ ನೆರೆ ಹೊಲ್ಲ (ಸರ್ವಜ್ಞ. ೧೯೦೦); ಒಂದೆಲಗ: ಇದು 
ಗದ್ದೆಯ ಆಂಚುಗಳಲ್ಲಿ ಯೂ ತೋಟಗಳಲ್ಲಿಯೂ ಬೆಳೆಯುತ್ತದೆ 


(ಸಸ್ಯಶಾ. ೧೩೬). [ಒಂದ್ಕು- ಎಲೈ + -ಗೃ]) 


ಒಂದೆಲೆವೊನ್ನೆ (ನಾ) - ಒಂದೆಲಗ : “ಚಿತ್ರಪರ್ಣೀ- ಒಂದೆಲೆವೊನ್ನೆ* 


(ಓಷಧಿ. ೫೭); “ವಿದಾರಿಗಂಧಾ-ನರಿವಾಲ, ಒಂದೆಲೆವೊನ್ನೆ” 
(ಓಷಧಿ. ೧೫೪). [ ಒಂದೆಲೈ * ಪೊನ್ನ] 


ದೊಡೆ (ಮೋಹತ. ೪೦-೨೦); ಅದು ಹಾರುವಾಗ ಆ ಕಜ ಕಷ್ಟ ಒಂದೆವಸ, ಒಂದಿವಸ (ನಾ). ಒಂದು ದಿನ: ಆನುಂ ವಿಧೇಯನಲ್ಲಂ 


ಒಂದುಗೂಡುತ್ತವೆ (ಮಣಿಸ. ೮೧). ೨. ಒಟ್ಟಾಗಿ ಸೇರಿಸು; ಜೊತೆ | 
ಯಾಗಿ ಕೂಡಿಸು: ನಾಗರತುಪ್ಪ ಕೀರೆ ಲಶುನಂ ರಸರಾಮಠ; 
ಮೆಂಬಿವೆಲ್ಲಮಂ ರಾಗದೊಳೊಂದುಗೂಡಿ ಜಲದಿಂ ನೆಆಕೆಮಾಡಿದ ನಸ್ಕ 
ದಿಂದೆ (ಖಮದ. ೭-೫); ಗೊಂದಣದ ವಾಘಿಗಳನೆಲ್ಲಮನೊಂದುಗೂಡೆ 
(ಕುವ್ಯಾಆ. ೮-೧೮) ; ಅಮೃತಜಂಬೀರ ರಸವನೊಂದುಗೂಡಲು|20 
ಕೋಗಾಂತ್ಮವಹುದೆ (ಮೋಹತ. ೪೦-೩೦). [ಒಂದ್ಕು * ಕೂಡು] 
ಒಂದುಗೊಳ್‌ (ಕ್ರಿ). ಒಂದನ್ನು ತೆಗೆದುಕೊ,-- ಪಡೆ: ಕರಿಯಂ ನುಂಗಿ | 
ಕಳಿಂಗನಂ ನೊಣೆದ ದರ್ಪಕ್ಕೊಂದುಗೊಳ್‌ ಮತ್ಸಹೋದರರಂ ಕೋಪಡೆ 
ತಿಂದುದರ್ಕೆರಡುಗೊಳ್‌ (ಗನಾಯು. ೮-೧೮). ([ಒಂದ್ಕು* ಕೊಳ್‌] 


ನೀನು ಗುರುವಲ್ಲಮಿಂದಿನೊಂದೆವಸದೊಳ್‌ (ಗದಾ ಯು. ೬-೨೫). 
ಒಂದಿವಸೆ: ದಾಸಿಯರೊಳೊಂದಿನಸನಿಪ್ಪುದಘಟತಮಪ್ಪುದು 
(ಚೆಬಪು. ೧೯-೪೫). [ಒರ್‌ (೮. ಒಂದ್ಕು) * ದೆವಸ] 


ಒಂದೆಸೆ (ನಾ). ಒಂದು ದಿಕ್ಕು, ಕಡೆ, ಪೆಕ್ಳು: ರಥವಾಜಿಗಳೊಂದೆ 


ಸೆಯೊಳ್‌ ರಥಂಗಳೊಂದೆಸೆಯೊಳುರುಳ್ಳು ಕೆಡೆದುವು (ಗದಾಯು. ೩-೬); 
ನೆಲದೊಂದೆಸೆಗೊಲೆದು (ಕ ಬ್ರಿ ಕಾ. ೨೮೮); ರಥನದೊಂದೆಸೆ ಹಯವ 
ದೊಂದೆಸೆ ರಥಿಕರೊಂದೆಸೆ ಚಾಪ ಶರಸಾರಥಿಗಳೊಂದೆಸೆಯಾಗೆ ಕೊಂದರು 
(ಕುವ್ಯಾಭೀ. ೪-೯೮). [ಒರ್‌ (ಆ ಒಂದ್ಳು) + ದೆಸೆ] 


ಒಂಬತು "ಒಂಬತ್ತು? ನೋ. 


ಒಂದುಗೊಳಿಸು (ಕ್ರಿ) ಒಟ್ಟುಗೂಡಿಸು : ದೀಪ್ತಿಸಾಗರದ ಬೃಹದ್ಧರ್ಭ |25| ಒಂಬತ್ತು, ಒಂಬತು, ಒಂಭತ್ತು (ನಾ). ಒಂದು ಸಂಖ್ಯಾವಾಚಕ; 


ದಲಿ ಸ್ತಂಭದ ತೆ ನಿಂತೆ ಮೂಲದೆಗ್ಗಿಯನು ಮೇಲಿನಗ್ನಿಯಲಿ ಒಂದು 
ಗೊಳಿಸುವಂತೆ! (ಅರಳು. ೧೮೨-೧೪). 
[ಒಂದು, * ಕೊಳ್‌, * -ಇಸ್ಕು] 
ಒಂದುತೆನ (ನಾ). ಏಕರೂಪತೆ; ಸಮಾನತೆ: ಉಡುಪಿಯ ನಮ್ಮ 
ಕನ್ನಡ ಬಂಧುಗಳ ಕೃಪೆಯಿಂದ ನಮ್ಮ ಆಹಾರದಲ್ಲಿ ಒಂದುತನ ಬರಲಾ so! 
ರಂಭಿಸಿದೆ (ಕನ್ನನು. ೧-೧೯). [ಒಂದ್ಕು * - ತನ] | 
| 


ಒಂದುಮಾಡು (ಕ್ರಿ). ಒಂದುಗೂಡಿಸು; ಒಟ್ಟಾಗಿ ಸೇ 
ಬೆರಸು: ಕನ್ನಡಂಗೊಳೊಳಗಣಿತ ಗುಣವಿದಿತ ಸಂಸ್ಕೃತೋಕ್ತಕ್ರಮಮಂ | | 
ಬಗೆದೊಂದುಮಾಡಿ ಪೇಟಸ್ಲೊಡೆ (ಕವಿರಾ. ೧-೫೭) ; ಆಗಳಾಜುಂ ಚು | 
ಗಳ ಪೂಗಳನೊಂದುಮಾಡಿ ( ಪಂಪಭಾ. ೪-೮೦ ವ); ಊರೆ ಮುಖಂಡರು | 
ಬಂದು ಪಂಚಾಯ್ತಿಮಾಡಿ ಗ ಂಡಹೆಂಡಿರನ್ನು ಒಂದುಮಾಡಬೇಕು; | 
(ಸುವಸಂ, ೩೧). [ಒಂದು * ಮಾಡ್ಕು) | | 
ಒಂದುವಣೆ (ಕ್ರಿ). ಒಂದುಗೂಡು ; ಸೇರು: ಸಂಧಿಗಳ ಗತರತ | 
ಮಪ್ಪಸಿ ಎರಡೊಂದುವಣೆಯವದಣಜಂತೆ ಒಂದೂರೊಳಗೀರ್ವರರಸುತನವ 
ನಾಳ್ವುದಂದವಹುದೆ (ನೇಮಿಸಂ. ೨೩-೫೧). [ಒಂದು + ಎ ಆಣೆ) | 
ಒಂದುವೆರಸು (ಕ್ರಿ). - ಒಂದುಗೂಡು ೧: ಬರಿಸ ಪನ್ನೆರಡಾದ ಬಳಿಕಾ! | 
ಕೊಳಮೊಂದುವೆರಸದೆ ಪೇಆಡೆಗೆದಿಹುದು (ಹದಿಬ. ೪-೩೪). 
[ಒಂದು + ಬೆರಸು] | 
ಒಂದೆನಿಸು (ಕ್ರಿ) ಒಟ್ಟಾಗಿ ಸೇರು; ಜೊತೆಯಾಗಿ ಕೂಡು: 
ಬೇರ್ವರಿದಿರ್ಪ ವೈರದ ಬೇರ ಪಜದಿಟ್ಟಿರ್ವರೊಂದೆನಿಸಿಯೊಪ್ಪುವರು 


(ಒಂದು + ಎನಿಸು,] 


45 
(ಹದಿಬ, ೧-೫೯). 


ಹತ್ತಕ್ಕೆ ಒಂದು ಕಡಮೆ; ಎಂಟರ ಮೇಲೆ ಒಂದು; ನವ: ಇಲ್ಲಿ 


ಯಜುಮತ್ತರ್ಕೈೇಯ್ಯುಂ ಒಂಬತ್ತು ಗಯ್ಮ (ಸೌಇಇ. X1-i. ೧೦-೩೨; 894); 
ಒಂಬತ್ತು ತಿಂಗಳ ಗರ್ಭಿಣಿಯಂ (ವಡ್ಡಾರಾ. ೧೦೬-೨); ಸಹದೇವಕನ 
ನೊಂಬತ್ತಆಲಿ ಭೀಮನನೆಂಟುಕೋಲಿನಲಿ (ಕುವ್ಕಾಕ. ೧೧-೧೧); ಹಿಂಡಿ 
ದೊಡೊಂಬತ್ತು ಬಣ್ಣ ಸೋರುವ (ಮೋಹತ. ೨೫-೨೧). ಒಂಬತು : 
ಒಂಬತುಂ ನಿಧಿ ಬರಲ್‌" ಮತಿ ಪತ್ತದು ದೃಷ್ಟಿ ಸೌಖ್ಯಮಂ (ಜಗವಿ. 
೯-೫೨) ; ಒಬಂಬತುಂ ಗರಮನೆಂಟುಂ ಗೊಂಟನೊಳ್‌ ಕಟ್ಟ ತೂಗುವೆಂ 


_ (ಕಬ್ಬಿಕಾ, ೧೫೪). ಒಂಭತ್ತು : 'ಕರಿಗಳ್‌ ಭೃಂಗಕುಳಾಕುಳೀಕೃತ 


ಕಟೋಪೇತಂಗಳೊಂಭತ್ತುಸಾಸಿರಂ (ಪಂಪಭಾ. ೯-೯೫); ಒಂಭತ್ತು 
ಬಾಗಿಲ ಮನೆ (ಪುರಂದ. ೧-೧೧೨-೬); ಪುತ್ರರಿಲ್ಲದಿದ್ದಕೊಂದು ಕಷ್ಟ 
ಪುತ್ರರಿದ್ದರೆ ಒಂಭತ್ತು ಕಷ್ಟ (ಗಾದೆ). 

ಒಂಬದಿಂಬರ್‌ - ಒಂಬತ್ತುಮಂದಿ, ಜನೆ: ಪ್ರತಿಷ್ಠೆಗೆ ಒಮ್ಬ 
ದಿಮ್ಬರುಂ (ಎಕ. 1%, ಬೆಂಗಳೂ. ೪೨-೧; 870), ಒಂಭತ್ತುಪಣ 
ದವರು ೧. ಎಡಗೈ ಜಾತಿಯವರು; ಹೊಲೆಯರು(). ೨. “ವೀರ 
ಶೈವ ಗುರು ತ್ವ ಒಪ್ಪದ ಕುಲಾಚಾರದವರು? (ಶಕಸಾ. ೨೪-೭). 

[ದೇ.॥ ತಮಿ. ಒನ್ಬದು, ಒಮ್ಬದು, ಒಮ್ಟೋದು; ಮಲ. ಒಮ್ಬದು ; 
ತುಳು. ಒರ್ಮ್ರ್ಗ; ಕೊಡ. ಒಯಖ್‌ ಬದೀ; ಗೊಂಡಿ. ಉನ್ಮಾ; 
ಉನ್ಮಾಕ್‌] 


ಒಂಬದಿಂಗಳು (ನಾ). ಒಂಬತ್ತು ತಿಂಗಳು; ನವಮಾಸ : ತಿಂಗಳಾ 


ಆಕೀಳು ನೆಜಗಬಿದೊಂಬದಿಂಗಳಾದುದು ಕಂತುವಿಗೆ (ಮೋಹತ. ೧೧-೫೮). 
[ಇ ಒಂಬತ್ತು + ತಿಂಗಳು (ಆ ತಿಂಗಳ್‌)) 
73 


ಒಂಬಯ್‌ 


ಒಂಬಯ್‌, ಒಂಭಯ್‌, ಒಂಭೈ (ನಾ). ಸನಾ ಒಂಬತ್ತು 
ಎಂಬುದಕ್ಕೆ ಆದೇಶವಾಗಿ ಬರುವ ರೂಪ: ಪತ್ತು ಪರಮಾಗಲೊಡ. 
ಮೊಂಬತ್ತು ತೊಮೆಂದಕ್ಕು ಕಮಗ್ರದೊಳ್‌ ನೂ ಜಶಿರೆ ಮೇಣ್‌ ಮತ್ತ ೦ 
ಸಾಸಿರಮಿರೆ ನೆಲೆಸಿತ್ತೊಂಬಯ್ಕೆಂದು ವಿಬುಧರಿಂದಾಡೇಶಂ(ಶಮದ.೧೯೦). : 
“ಒಂಬಯ್ನೂಟು' ಪರಾ. ಒಂಭಯ್‌ : "ಒಂಭಯ್ಲೂಲು' ಪರಾ. 
ಒಂಭೈ: "ಒಂಭೈನೂಜು' ಪರಾ. [ಆ ಒಂಬತ್ತು] 

ಒಂಬಯ್ನೂ ಜು, ಒಂಭಯ್ದೂ ಜು, ಒಂಭೈನೂಜು (ನಾ). 
ಸಂಖ್ಯಾವಾಚಕಗಳಲ್ಲಿ ಸ್ಯ ಒಂಬತ್ತುನೂರು: ಒಂಬ | 
ಯ್ನೂಲು (ಶಮದ. ೧೯೦ ಪ್ರಯೋ). ಒಂಭಯ್ತೂ ಮು: ಎಣ್ಣೆ ಸೆ, 
ಒಂಭಯ್ನೂಲು, ಪಯಿಂಛಾಸಿರಂ- ಇವು ಸಂಖ್ಯಾ ನಂಗಳ್‌ ? (ಕಶಸಾ. \ 10 
೨೬-೫೬೯). ಒಂಭೈನನೋಯಿ : ರಾಜ್ಮಂಗೆಯು ತಿರ ಸಖಕಾಲಮೊಂಭೈ | 

, ನೂಆ ಪದಿನಾಜನೆಯ ಬಜಯಳೂಟ ಕ (ಮೈಆರಿ. ೧೯೩೧, ೪೩-೨, | 

993). [ಒಂಬಯ್‌ (ಆ ಒಂಬತ್ತು) 4 ನೂ] | 

ಒಂಭತ್ತು "ಒಂಬತ್ತು' ನೋ. 

ಒಂಭಯ್‌ "ಓಒಂಬಯ್‌' ನೋ. 

ಒಂಭಯ್ನೂಯು "ಒಂಬಯ್ನೂಟು' ನೋ. ಕ 

ಒಂಭೈ "ಓಂಬಯ್‌? ನೋ. 

ಒಂಭೈನೂಲು "ಒಂಬಯ್ನೂಜು' ನೋ. 

ಒಕತನ "“ಒಕ್ಳತನ ನೋ. 

ಒಕಲು "ಒಕ್ಕಲ್ಮ್‌' ನೋ. 

ಒಕಾರ (ನಾ). [ವ್ಯಾಕ] "ಒ' ಎಂಬ ವರ್ಣ: ಕೆಲಬರುಪಾಂತ್ಯದಕಾರದ 
ನೆರೆಯೊಳೊಳಾರಂ ... ಅಕ್ಳುಮದೆಂಬರ್‌ (ಕಾವ್ಯಾವ. ೩೦೨). [ಸಂ.) 

ಒಕುಳ "ಒರ್ಕುಳ' ನೋ. 


ಒಕ್ಕೈೆ "ಒಗ್ಳು' ಪರಾ: 
ಒಕ್ಕ್ಕ (ನಾ). ಒಂದು ಪ್ರದೇಶ (?): ತಮ್ಮ ಕೆ ಶಿ 
ಕೊಳ ಗ ಗದ್ದೆ (ಎಕ. ೫1೪, ಮಳವ. ೧೪-೧; ೧] | 
ಒಳ್ಳೆಂಡುಗ "ಒರ್ಕಂಡುಗ' ನೋ. | 
ಒಕ್ಕಂದಿ (ನಾ). ೧. ವರ್ಷಕ್ಕೊಮ್ಮೆ ಕರು ಹಾಕುವ ಹಸು; Se] 
ಕ್ಕೊಂದು ಬಾರಿ ಈಯುವ ಹಸು. ೨. ಒಂದು ಕರುವನ್ನು ಹಾಕಿದ 
ಹಸು. [ಒರ್‌ (ಆ ಒಂದು) + ಕಂದಿ] 
ಒಕ್ಕಟ್ಟು, ಒಗ್ಗಟ್ಟು (ನಾ). ಒಂದು ಕಟ್ಟಿನಲ್ಲಿರುವುದು; ಐಕ್ಯ ; | 
ಐಕಮತ್ಯ : “ಒಕ್ಕಟ್ಟು ತಪ್ಪಿದರೆ ಇಕ್ಕಟ್ಟಿನಲ್ಲಿ ಬೀಳುವರು” (ನೀಗಟ್ಟು. | 
, ೯೧). ಒಗ್ಗಟ್ಟು: ಒಗ್ಗಟ್ಟಿನಲ್ಲಿ ಬಲವಿದೆ (ರೂಢಿ). | 
[ಒರ್‌ (೮. ಒಂದ್ಕು) * ಕಟ್ಟು] | 
ಒಕ್ಕೆಡಿ (ನಾ). ೧. ಒಂದು ತುಂಡು. ೨. (ಕರಾ) ತುಂಡು ಅರಿವೆ, | 
| 


ಮೊದಲೊಕ್ಕ ದೊಳೆತು 
1014). 


90 


95; 


MNS [ಒರ್‌ (೮. ಒಂದ್ಕು) + ಕಡಿ] 

ಒಕ್ಕಡೆ (ಕಾ). ಒಂದು ಕಡೆ, --ಭಾಗ, ಮಗ್ಗುಲು: ರಕ್ಕೆಯಂದ | 
ಸೊನ್ನ ರಕ್ಷಣೆಗೊಕ್ಕ ಡೆಯೊಳನುಜಾತನಿರ್ಪನು (ರಾಮಾಸಂ. ೬-೧-೧೩) ; 
ತೇಪೆಹಾಕಿದ ಹಳದಿ ಹತ್ತಿಯ ಕೋಟನ್ನೂ, ಒಳ್ಳಡೆ ಸಮೆದ ಬೂಟು |4 
ಗಳನ್ನೂ ಧರಿಸಿದ್ದನು (ಪುನರು. ೩೦೧). ಹೀ ಬಂದ್ಳು) *- ಕಡೆ] | 

ಒಕ್ಕೆಣ್‌ ಒರ್ಕಣ್‌' ನೋ. 

ಒಳ್ಳ ಣ್ಯ “ಒಕ್ಕಣೆ” ಕೋ. ; 

ಒಳ್ಳಣ್ಯ. (ನಾ). ಒಂದು ಆಯುಧ: ಜೋಡು ಮೊಚ್ಚೆಯಂ ಭಲ್ಲಿಹ: 

ಸೀಸಕಂ ಕನಚಡಾಯುಧವೊಕ ? ಇವುದ್ದುವಾರಿಯುಂ . F ಸಂಭ್ರಮ [45 

ಮುಬ್ಬರಮಾಯ್ತು ದೆಂಡಿನೊಳ್‌ (ಸೂಕ್ತಿಸು. ೧೮-೨೮). [೫] i 
ನ್ಯ 


[ad 


೧೧೮೬ 


$1] 


ಒಳ್ಳೆತನ 


ಕ್ಕಣ್ಯ (ನಾ). ೧. ತಗುಣಿ (8).೨. ಹೇನು (ಕಿ). [ಆ ಸಂ. ಓಕಣ] 
ಕೃಣಿಕೆ, (ನಾ). - ಒಕ್ಕಣೆ. [ಒಕ್ಕಣೆ * -ಇಕೆ] 

ಕ್ವಣಿಕ್ಸೆ (ನಾ). ವ್ಯಾಖ್ಯಾನ; ಬರಹ; ಆಜ್ಞೆ: ಈ ಬಾವಿಯ... 
ನೀರಿನಿಂದ ಬೆಳೆದ ಕಾಯಿಪಲ್ಯಗಳನ್ನು ಧರ್ಮಕ್ಕೆ ನೀಡಬೇಕೆಂದು ಒಕ್ಕಣಿಕೆ 
ಯಿದೆ (ಹಬ್ಬಿಬ. ೯); "... ಎಲ್ಲರೂ ನಮ್ಮ ಆಜ್ಞಾನುವರ್ತಿಗಳಾಗಿ 
ಹೈದರನಿಗೆ ಅನುಕೂಲರಾಗಿರತಕ್ಕದ್ದು? ಎಂಬ ಒ ತೆ ಣಿಕೆಯು... 
| ಹೊರಟತು (ಒಡೆಕ. ೯೧). [ಒಕ್ಕಣೈ (ಆ ವಕ್ಸಾಣ) * -ಇಕೆ) 


' ಒಕ್ಕಣಿಸು "ವಕ್ಸಾಣಿಸು' ಸೋ 

'ಒಕ್ಕ ಣೆ, ಒಳ್ಳಣ್ಣ (ನಾ). ಪೈರಿನಿಂದ ಕಾಳನ್ನು ಬೇರ್ಪಡಿಸುವ 

; ಕೆಲಸ; ಒಕ್ಳುವಿಕೆ ; ಕಣಗೆಲಸ : ಒಕ ಣೆಮಾಡುವುದು - ಪೈರನ್ನು 
ಕೊಯ್ದು ಒಣಗಿಸಿದ ಮೇಲೆ ಅದನ್ನು ಹೊಡೆದೊ ತುಳಿಸಿಯೊ ಕಾಳನ್ನು 
ಬೇರೆಮಾಡಿ, ಆಮೇಲೆ ಗಾಳಿಯಲ್ಲಿ ತೂರಿ... ದಾಸ್ತಾನು ಮಾಡಬೇಕು 
(ವ್ಯವಮ. ೨೩). ಒಕ್ಕಣ್ಣ: ಕೊಯ್ಲಾ ದಂತೆ ಸೂಡಿನಂತೆ ಕಳಕ್ಕೆ 


| 
| 
| ವರ್ಪಂತೆ ಒ ಕ್ಕ ಣ [ಸಾಠಾಂ. ಭಕ್ಷಣ] ದಂತೆ ರಾಶಿಯಂತೆ (ಧರ್ಮಾಮೃ. 


[ಒ 
|ಒ 
lu 
| 
I 
| 


೧೨-೨೪). [ಒಳ್ಳು -ಅಣೆ?] 
ಒಳ್ಳೆಣ್ಣೆ "ವಕ್ಸಾಣ' ನೋ. 
ಒಳ್ಳೆ ಣೆಯಂತ್ರ (ನಾ). ಒಕ್ಕಣೆ ಮಾಡುವ ಯಂತ್ರ; ಪೈರಿನಿಂದ 
ಕಾಳನ್ನು ಬೇರ್ಪಡಿಸುವ ಯಂತ್ರ: ನೇಗಿಲು, ಕುದುರೆ, ಒಕ್ಕಣೆ 
|. ಯಂತ್ರ ಮತ್ತು ಉಳಿದೆಲ್ಲ ಉಪಕರಣಗಳು ಊರೊಟ್ಟಿನ ವಶದಲ್ಲಿರ 
| ಬೇಕು (ಪುನರು. ೩೦೪). ( ಒಕ್ಕಣೆ, * ಯಂತ್ರ] 
| ಒಳ್ಳೆಣ್ಣ (ನಾ). ಒಂದು ಕಣ್ಣುಳ್ಳವನು; ಏಕಾಕ್ಷ; “ಒಂದು ಕಣ್ಣು 
| ಳೈವ” (ಜಾನಕೋ. ೨೮). [ಒಕ್ಕಣ್ಣ (ಆ ಒರ್ಕಣ್‌) +-ಅ,] 
| ಒಕ್ಕಣ್ಣಡಕ (ನಾ). ಒಂದೇ ಕಣ್ಣಿಗೆ ಹಾಕಿಕೊಳ್ಳುವ ಕನ್ನಡಕ 
|| (Monocle. ಇಂಕನಿ). [ಒರ್‌ (೮. ಒಂದು) * ಕಣ್ಣಡಕ) 
25 ಒಕ್ಕೆಣ್ಣಿ (ನಾ). ಒಂದು ಕಣ್ಣುಳ್ಳವಳು; ಏಕಾಕ್ಷಿ: ಮಠವನ್ನು ಗುಡಿ 
೫ಕ್ಕೆ ಸುತ್ತಿದ್ದ ಒಕ್ಳಣ್ಣಿಯಾದ ಒಬ್ಬ ಗೂ (ನಗೆಗ. "a: 
[ಒಕ್ಕಣ್ಣ (< ಒರ್ಕಣ್‌) + -ಇ್ಯ] 
| ಒಳ್ಳೆಣ್ಣಿನಲೆ (ನಾ). ಒಂದೇ ಕಣ್ಣಿಯಿಂದ ಮಾಡಿದ ಬಲೆ: ಕಣ್ಮಿವರೆ 
|  ಹೊಡೆವಲೆ ಹೊಸೆದ ಕಾಲ್ಫಣ್ಣಿನಲೆ ತೆಳ್ಳು ನಲೆ ಪುರಿಯೊಕ್ಕಣ್ಣಿವಲೆ ಹಾಸು 
ವಲೆ ಬೀಸುವಲೆ ಯು (ಸಾಳ್ವಭಾ. ೫-೧೮). 
[ಒರ್‌ (ಆ ಒಂದು) * ಕಣ್ಣಿ + ಬಲೆ] 
|ಒಕ್ಕೆಣ್ಣು "ಒರ್ಕಣ್‌' ನೋ. 
| ಒಳ್ಳತನೆ, ಒಕತನ, ಒಗತನ, ಒಗೆತ ನ (ನಾ). ಕೂಡಿಬಾಳುವೆ 
ಮಾಡುವುದು; ಸಂಸಾರ ಮಾಡುವುದು : ಮಕ್ಕಳಿಗೆ ಮನವಾಯ್ತು 
i ವರಸತಿಯೊಕ್ಕ ತನದಲು ಶಾಂತಪತ್ನಿಗೆ ನಿಷ್ಯಳಂ ಕ ಗರ್ಭವಾಯಿತು 
| (ಸಂಭಪ. ೧೩-೩೦) ; ಸುರರ ಹೆಂಡಿರನೊಕ್ಳತನವನು ಬಿಡಿಸಿ ಸುರಪಾಲ 
| 


ಕನ ಪರಿಭವಿಸಿ (ನಿಭಾಗ. ೭-೩-೩). ಒಳಕತನ : ಇಂದೆನ್ನ ಒಕ (ಪಾಕಾಂ. 
ಗೆ]ತನ ಹೋದರೆ ಹೋಗಲಿ ಮರಗಾಲ ಬಿಟ್ಟಿನಾದರೆ ಕೂಡಲಸಂಗ 
ನಿಮ್ಮಾಣೆ (ಬಸವ. ದೇವನ ದೇವತ್ವ ಕೆಟ್ಟಿತ್ತು ದೇನಿಯ 
ಒಕತನ ಮುಜಸಿಯಿತ್ತು (ವಚಸಂ. ೫೮೦-೨೧) ; ಒಲ್ಲೆನೊಕತನವ ಒಲ್ಲೆ 
ನಾನಾಜಕಿ ಕೊಲ್ಲಬಂದಾನೆನೆ ಕೋಪದಲಿ ನಲ್ಲ (ಶಿವಗೀ. ೧೩೪-೬೭೩). 
ಒಗೆತನ: ಮೇಳವಿಲ್ಲದವನ ಒಗತನ [ಪಾ ಒಕತನ] ಆಳಿಯ 
ಬಾಳುವೆ (ಅವಚಂ. ೧೩೩-೬೦೭) ; ಬಸವಣ್ಣ ಮೆಚ್ಚಲು ಒಗ(ಸಾ990. 
ಗೆ]ತನವ ಮಾಡುವೆ (ಮಹಾದೇ. ೧೧-೧) ; ಸಾಕು ಸಂಸಾರ ಸಜ್ಜಾಗಿಲ್ಲ 
| ಒಲ್ಲೆ ಒಗತನವ (ಪುರಂದ. ೨-೪೩-೧); ಒಗತನ ಬಿಟ್ಟು ಹೋಹಾಗ 
ಹಾಲಿಗೆ ಹೆಪ್ಪ ಮೊಗೆದಿಕ್ಸಿ ದವರಾರುಂಟು-(ಮೋಹತ. ೯-೧೯). 


೭೨೦); 


ಕಾಂ. 


ಒಳ್ಳೆಯ್‌ 


ಒಗೆತನ: ತೀರಿತ್ತು ತಿದ್ದದಿಹ ವಿಲಗವಮರರ್ಗಮರನಾರಿಯರ್ಗೊಗೆ 
ತನಂ ನೆಲೆಯಾಯ್ತು ನಾಕದೊಳ್‌ (ಚೆಬಪು. ೪೦-೩೪); ಅರಸನ 
ಒಗೆತನಕ್ಕೆ ಬೇಸತ್ತು ಸತ್ತಾ ಎಂದು ಸೈಗೆಡೆದಿತು (ಬಿದುರೆ. ೫೪). 

ಒಗೆತನಮಾಡು = ಸಂಸಾರಮಾಡು; ಕೂಡಿಬಾಳು: ನಯ, 


ವಿನಯ, ಅನುನಯಗಳಿಂದ ನಲ್ಲೆಯನ್ನು ಒಲಿಯಿಸಿ ಒಗೆತನ ಮಾಡಿ | $ 


ಕೊಎಂಬುವ ಅರಿವು ಅವನಲ್ಲಿ ಅಂಕುರಿಸಲೇ ಇಲ್ಲ (ಭೂಮಿತಾ. ೨೪). 
[೮ ಒಕ್ಕೆಲ್ಮ್‌?* -ತನ.! ತಮಿ. ಮಲ. ಒಕ್ಕ ಎ ಸಂಗಡ, ಒಡನೆ] 

ಒಕ್ಕೆಯ್‌ "ಒರ್ಕೆಯ್‌? ನೋ. 

ಒಕ್ಕಯಿಸು "ಒರ್ಕೆಯ್ಸು' ನೋ. 

ಒಕ್ಕರ (ನಾ). ಕೊಂಕು; ಡೊಂಕು; ವಕ್ರ: ಊರಿಂದ ಊರಿಗೆ 
ಶಪೋಗುವುದೆ ಲೀಲಿ ದಾರಿ ಒಳ್ಳೆ ರವಲ್ಲದೆ ನೀಟು ಉಂಟಿ (ಮೋಕ್ಷದೀ. 
೬೧-೬); ಒಲಿದು ಒಕ್ಕರೆ ಪರಿಹರಿಸಿ ಭೀಕರವ ತೊಲಗಿಸು ಶ್ರೀಕರ 
ಮೂರುತಿ (ಮೋಕ್ಷದೀ. ೧೭೭-೨). [€ ಸಂ. ವಕ್ರ] 

ಒಕ್ಕರಗಣ್ಣು (ನಾ). ಸೊಟ್ಟಗಣ್ಣು : “ಆಪ್ಪಟಿ ಮೂಗಿನ ಬಿಬ್ಬಿರಿವಲ್ಲಿನೆ 
ಸೊಟ್ಟಿನ ನಾವೊಲ್ಲೆ; ಒಕ್ಕರಗಣ್ಣಿನ ಕರಡಿಯ ತೊಗಲಿನ ಗಂಡನ 
ನಾವೊಲ್ಲೆ* (ಬಳ್ಳಾಬೆ, ೩೧-೧೧). [ಒಕ್ಕರ+ ಕಣ್ಣು (ಆ ಕಣ್‌)] 

ಒಕ್ಕರಣೆ "ಪೊಕ್ಕರಣೆ' ನೋ. 

ಒಕ್ಕರಿಸು "ವಕ್ರಿಸು' ನೋ. 

ಒಕ್ಕರೆ (ನಾ). ಕೊಳ; ಪುಷ್ಕರಿಣಿ: *ಅಖಾತಂ, ದೇವಖಾತಕಂ - ೨ 
ದೇವತೆಗಳಿಂದ ತೋಡಲ್ಬಟ್ಟ ದೊಣೆ, ವ ಒತ ಕೃರೆ ಮುಂತಾದ ಮಹಾ 
ಜಲವುಳ್ಳ ದೇವನಿರ್ಮಿತ ಪುಣ್ಯತೀರ್ಥಗಳ ಹೆಸರುಗಳು ” (ಸಿದ್ಧಾಂತಿ. 
೭೬); ನಮಗೆಯತಿಹಿತವನಂತುಸುರಿ ಬಹುದುಃಖದೊಕ್ಕರಿ[ರೆ3ಗೆ ವಶ 
ಮಾಡಿದಕಟಾ (ನವನೋ, ೩೦-೪೪). [ಎ ಹೊಕ್ಕರೈ ಆ ಸಂ. ಪುಷ್ಕರ) 

ಒಕೈಲ್‌,, ಒಕ್ಳಲ್ಮು (ನಾ). ಒಕ್ಳುವಿಕೆ; ಒಕ್ಕಣೆ : ಒಕ್ಕಲೊಳೊನ್ನು 
ಫೊಜಕಿಯುಂ ಕೆಯುಂ ಪದಿಕೊಳಂ ಭತ್ತ ಮುಂ ಮಾಸಲುಂ ಬಳಿವತ್ತಮುಂ 
ಸಲ್ವುದು (ಎಕ. 111, ನಂಜನೆ. ೧೮೩-೧೦ ; 977); ತೆಂಕಲ್‌ ಘಟ್ಟಮಂ 
ದಾಂಟಿ ಸಾನುವಿನೊಳ್‌ ರಾಜಿ ಗನೊಕ್ಕ ಲಂ ಬಡಿದು ತಂದೊಕ್ಕಲ್‌ 
ವಂ ನಟ್ಟ ಮೇಟವೊಲಾದತ್ತೆನೆ (ಮೈ ಆರಿ. ೧೯೩೦, ೭೬-೨೬ ; 1080); 
ಒಕ್ಕಲಲೊನ್ನು ಪೊಜಕಿಯು (ಎಕ. 711, ನಂಜನ. ೧೬೪-೧೮ ; 1098). 
ಒಕ್ಕಲು, : ಒಕ್ಕಲು ಪೇಖವೊಕ್ಕಲು ಪೇಜಕಿಬನ್ಹ ಸೂಳೊಳ್‌ ಒಕ್ಕಲಲು 
ಬಳ್ಳವೊನ್ನು (ಸೌಇಇ. X1-i, ೧೧೨-೧೩ ; 1072). 

[ಒಕ್ಕು * -ಆಅಲ್‌,] 

ಒಕ್ಕೆಲ್‌,, ಒಕಲು, ಒಕ್ಕಲ್ಕು, ಒಕ್ಕೆಲು, ಒರ್ಕಲು (ನಾ). 
೧.ಮನೆ; ವಾಸಸ್ಥಾನ. ೨. ಮನೆತನ; ಕುಲ; ಕುಳ; ಸಂಸಾರ: 
ಒಕ್ಕಲುಳ್ಪೊತ್ತಿನ್ನಕ್ಕಳ್ಳುಟ್ಟೆಲ್ಯಂ ಪುಟ್ಟಿದೊವುಂ ಫುರಿಗಂ (ಎಕ. 1%, 
ಹೆಗ್ಗಡೆ. ೮೭-೧೨; 700), ದುರ್ಯೋಧನ ನೊ ಕ್ಯ ಲರ ಪುಡಿಯೊಳ್‌ 
ಪೊರಳ್ಳುವಂತೆ ಪಾಸಂಗೆಯಂ ಫೊರಳ್ಳಿ (ಪಂಪಭಾ. ೬-೭೧ ವ); ತಮ್ಮೊಕ್ಳ 
ಲೊಳಗಾರುಂ ಸಾಯದರ ಮನೆಯ ಪುಲ್ಲಂ ಕಿರ್ಚುಮ9 ತರ್ಪುದುಯೆಂ 
ದೊಡೆ (ಜೀವಸಂ. ೨೧-೩೮ ವ). ಸಿ. ಬೇಸಾಯಗಾರ; ಕೈತ; 
ಒಕ್ಕಲಿಗ: ಪರಿದು ತೆತ್ತೊಕ್ಕಲಂತೆ (ಧರ್ಮಾಮೃ. ೫-೧೨೫) ; ಇಲ್ಲಿಯ 
ಪುರದ ಒಕ್ಕಲಿವರು ಇಲ್ಲಿಯ ಬೆಸಮಕ್ಕಳಾರೆನ್ನೊಡೆ (ಎಕ. 111, ನಂಜನ. 
೧೩೯-೮; 915, ಓಕಲು : ೪. ನಿವಾಸಿ; ಪ್ರಜೆ: ಮುನೂಣಮೊಕ 
ರೊಳ x ಅಚಲರೆಂಬಡೆ ಕಲುಳ್ಳಗಟ್ಟುವರ ಸರಸ ಬೇತಿಯ ಬೇಗಳ 
ಮಗೆ (ಕ ಇ ಆ. ೧೧೭-೨೧-೮; 792). ಬ ಕ್ಸ ಲ್ಯು: ಪಿ. ಯಮ 
ದೇವರ ಒಕ್ಕಲು ತಿತ್ಯಮರಣಸಿದ್ಧರು (ಸೂರ್ಯಪಾ. ೬೩-೭) ; ಕುಮಾರ 
ವ್ಮಾಸನೂ ಚಾಮರಸನೂ ಒಂದೇ ಒಕ್ಯಲಿನವರು (ಕ ಸಾಚ, ೩೩೬). 


ಗಿಗಿ೮೭ 


ಒಳ್ಳೆಲಿಕ್ಕು 


೩. ತೋಟಿವನೂ ಒಕ್ಕಲುಗಳ ಕಯಿಯಿಂದ ನಾವೇ ಗುತ್ತಗೆಯಾಗಿ 
ಮಾಡಿಸಿ (ಎಕೆ. ೪111, ತೀರ್ಥಹ. ೩೨-೪೪; 14187). ೪. ಇಕ್ಕುವವ 
ನೂರಿಗೊಂದೊಕ್ಕಲೆಂದೆನಬೇಡ ಅಕ್ಷಯ ಪದವ ಪಡೆದು ಕೈಲಾಸದಿಂ 
ದೊಕ್ಕಲಿರಬಂದ (ಸರ್ವಜ್ಞ. ೬೦೦). ೫. ಹೆಂಡತಿ; ಪತ್ನಿ: ಮಕ್ಕಳ 
ಪೆಚ್ಚುಗೆಯಲ್ಲದೆ ರತಿಸುಖ ಒಕ್ಕಲ ಸಂಗದೊಳುಂಟಿ ರೊಕ್ಕದ 
ಹೋಕಬ್ಲದೆ ರತಿಸುಖವುಂಟಿ ಕಕ್ಕಿನ ಗಣಿಕೆಯರೊಡನೆ (ಕುಕಾ ಸಾಂ. 
೨೫-೯೫). ೬. “ಜಮಾನನ್ನು ಗುತ್ತಿಗೆಗೆ, ಮನೆಯನ್ನು ಬಾಡಿಗೆಗೆ, 
—ಫಡೆದು ಅನುಭವಿಸುತ್ತಿರುವವನು: ಒಕ್ಕಲು ಗೇಣಿದಾರ, 
ಗುತ್ತಿಗೆದಾರ, ಬಾಡಿಗೆದಾರ” (Tenant. ಇಂಕನಿ). ಒಕ್ಳೆಲು : 
೧. ಜಗತಿಯ ಬೂವುಗಳೊಳ್ಬಣ ೧ ಅವರೊಕ್ಕೆಲೊಳ್‌ ವೀಸ ೧೦ (ಎಕ. 
೪11, ಶಿಕಾರಿ. ೯೪-೩೨; 1094). ಗಿ ಓರ್ಕಲು : ೩. ಎಪ್ಪತ್ತೊರ್ಕಲು 
ಮಿಟ್ದು (ಕಇ. 11, ೮-೩೫; 1072). - 

ಒಳ್ಳಲಮಕ್ಕಳು, ಒಳ್ಳಲುಮಕ್ಕಳು - ವ್ಯವಸಾಯ ಮಾಡುವ 
ರೈತರು; ಒಕ್ಕಲಿಗರು : ಒಕ್ಕಲಮಕ್ಕಳ ಕಸವರಮೆಲ್ಲಮಂ ಕಳ್ಳೊಡೆ 
(ನಡ್ಡಾರಾ. ೧೨೩-೧೮) ; ಅಂದು ಒಕ್ಕಲುಮಕ್ಕಳು ಉಳಿಯ ಮಹಿನೂ 
ರ್ವರುಂ (ಸೌ ಇ ಇ. 32೯1, ೧೪೧-೪೮; 1174); ಸೇವಕರಿಗೆನ್ನೊಕ್ಕೆಲು 
ಮ ಕೃ ಳಿಗೆನಗೆ ತಕ್ಕನಿತುಂಬಳಿಗೊಟ್ಟರಿಸ್ಸೆ ನಾಡೆ ಕಕ್ಕುಲತೆಗಳೆನಗಿಲ್ಲ 
(ಭರಚ. ೫೨-೧೦೯). ಒಳ್ಳಲುತೆಗೆ, 'ಬಳ್ಳಲುತೆರಳು ಎ ಊರುಬಿಟ್ಟು 
ಹೋಗು ; ಗುಳೇಹೋಗು : ಕಾಡಿನಲ್ಲಿ ಹುಲಿ ಕೂಗಿದರೆ ಊರಿನಲ್ಲಿ 
ಒ ಕ್ಕ ಲುತೆಗೆದರಂತೆ (ಗಾದೆ); ಚಿಕ್ಕಮ್ಮನಿಂದಂತಕನ ರಾಜಧಾನಿಗಾ 
ನೊಕ್ಕಲುತೆರಳಬೇಕಾಯ್ತು (ಕುರಾಸಾಂ. ೩೩-೯೮). 

[ಒಕ್ಳು? + -ಅಆಲ್ಫ್‌, / ತಮಿ. ಒಕ್ಕೆಲ್‌; ತುಳು, ಒಕ್ಕೆಲ್‌; ಕೊಡ, 
ಒಕ್ಕ 

ಒಕ್ಕಲಗಿತ್ತಿ "ಒಕ್ಕಲಿಗಿತಿ' ನೋ. ' 

ಒಕ್ಳಲಡಿ (ನಾ). (ಕರಾ) ಜಮಾನುದಾರನು ತನ್ನ ಒಕ್ಕಲಿಗಾಗಿ 
ಕಟ್ಟಸಿಕೊಟ್ಟ ಮನೆ (8). [ಒಕ್ಕಲ್‌ * ಆಡಿ] 

ಒಳಕ್ಳಲತನ *ಒಕ್ಕಲ್ತನ' ನೋ. 

[ಒಳ್ಳಲಾಗು (ಕ್ರಿ). ಜೀವಿಸು; ನೆಲಸು; ಏಳಿಗೆಹೊಂದು; 
ಸಂಸಾರವಾಗು : “ಬಟ್ಟಂ (ಬಾಟ್ದೆಂ) - ಜೀವಿಸಿದಂ, ಒಕ್ಕಲಾದಂ? 
(ಶಮದ. ಪರಿ. ೧) ; ಲೆಕ್ಕವಿಲ್ಲದೆ ಬಾಳ್ವೆ ಧನಿಕನನಕ್ಕಅಕಿಂದೀರೈದು ಸಾಸಿರ 
ದೊಕ್ಕಲಾಗಿ ಬರ್ದುಂಕು ನೀನೆಂದುಜಕ ಪರಸಿದಂತೆ (ಬ ಸ ಪು; ೧-೩೪); 
ಕೂಡಿಕೊಳ್‌ ಕೂಡಿಕೊ ೪ ನಿನಗೊಕ್ಕಲಪ್ಪೆನ್‌' (ಅಶ್ವತ್ಥಾ. ೧೮-೩) ; 
ಬೇಗಬೇಗ ಹುಟ್ಟ ಮಕ್ಕಳು ಮನೆಗೆ ಒಕ್ಕಲಾದರು. (ಬಾಳಿ ಗಿ, ೨೬). 

[ಒಕ್ಕಲ್ಮ್‌ * ಆಗು] 

ಒಳ್ಳೆಲಿಕ್ಕು, (ಕ್ರಿ). ೧. ಬಡಿ; ಹೊಡೆ; ಥಳಿಸು; ಒಕ್ಕು; ನಾಶ 
ಮಾಡು; ಕೊಲ್ಲು: ಅಂತು ತನ್ನ ಬಲಮೆಲ್ಲಮಂ ಜವನಂತೊಳ್ಳಲಿಳ್ಳಿ 
ಕೊಲ್ವ ಕಳಶಕೇತನನಂ ಯ ಜ್ಞಸೇನ ನೇನು ಂ ಮಾಣದೆ (ಸಂಪಭಾ. 
೧೨-೨೧ ವ); ಮಾಳವಸೇನೆಯನೊಕ್ಕಲಿಳ್ಳಿ (ಮೈಆರಿ, ೧೯೩೦, ೧-೩೫; 
1175); ಸಕಲ ಸುಭಟರನೊಕ್ಕಲಿಕ್ಕಿ ದನೊ೦ದು ನಿಮಿಷದಲಿ (ಕುವ್ಕಾಕ. 
೨೦-೬); ಮಲೆವರನೊಕ್ಕಲಿಕ್ಕಿ (ಅಪ್ರತಿ. ೧೪-೪). ೨. ಅಸ್ತವ್ಯಸ್ತ, 
ವಾಗಿಸು;` ಕೆದರು; ಚೆಲ್ಲು: ಆಲಂಪಿನಿಂದೆಸೆವಲೋಲ ಕುರುಳ್ಗಳ 
ನೊಕ್ಕಲಿಕ್ಕಿ ಮೆಯ್ಯಜಯದೆ ಸೂಳೆಗೇರಿಯೊಳೆ ಸಂಚರಿಪಂ ವಿಟನಂತೆ 
ಮಾರುತಂ (ಸೂಕ್ತಿಸು. ೪-೧೪೨); ಜಕ್ಕುಲಿಪ ನೇಮದಿಂ ಕರಗುವೆರ್ದೆ 
ಯಿಂದೊಕ್ಕಲಿಕ್ಕಿ ಪೊಣ್ಮುವ ಗದ್ಗದಾಲಾಪದಿಂದೆ (ಪದ್ಮರಾ. ೫-೨೫); 
ಹೊಕ್ಕು ಮೈಕೈಗೂಡಿ ಸುರತಸುಖಾತಿರೇಕದಲಿ ಒ ಕ್ಯಲಿ ಕ್ಕಿ ಸಮಸ್ತ 

: ಭೋಗವ ಮಿಕ್ಕು (ಪ್ರಭುಲೀ. ೫-೪೯)... : [ಒಕ್ಕಲ್ಡ್‌ + ಇಕ್ಕು) 


20 


40 


45 


ಒಳ್ಳಲಿಕ್ಳ್ಯು 


ಒಕ್ಕಲಿಕ್ಕು (ಕ್ರಿ). ೧. ನೆಲಸು; ಬೀಡುಬಿಡು. ೨. ಸ್ಥಿರವಾಗಿ ನಿಲ್ಲು; 

ಬೇರೂರು : ಹೃದಯದೊಳೊಕ್ಕಲಿಕ್ಕಿತು ಶೋಕ (ಕಾವ್ಯಾಆ. ೨೧-೫೩). 
[ಒಕ್ಕಲ್‌ * ಇಕ್ಕು) 

ಒಕ್ಕಲಿಗ (ನಾ). ೧. ಒಕ್ಕಲತನ ಮಾಡುವವನು ; ವ್ಯವಸಾಯ 
ಗಾರ; ರೈತ: *ಕೃಷಿಕಂ ಕುಟುಂಬಿ ಕ್ಷೇತ್ರಾಜೀವಿ ಕರ್ಷಕಂ ಕೃಷಿಯ 
ಮಾಳ್ಪೊಕ್ಕಲಿಗನಕ್ಕು? (ಮಂಗರಾ. ೧೦೯-೧); ಒರ್ವನೊಕ್ಕಲಿಗನೊಂದು 
ಪೇಜು ಮಣ್ಣಂ ತಂದು ಶ್ರೀಪರ್ವತದ ಮೇಗೊಟ್ಟದೊಡೆ (ವಡ್ಡಾರಾ. 
೧೮೭-೨೩) ; ಮಲ್‌ ಯಂ ಪಾರ್ವೊಳ್ಳಲಿಗನಂತೆ ಗಗನಮಂಡಲಮಂ 
ನೋಡುತ್ತುಂ (ಧರ್ಮಾಮೃ. ೧-೧೮೦) ; ಅಸವಸದಿಂ ಪಟಗೆಯ್ಯಂ ಕಸವಂ 
ಸೋದಿಸದೆ ಬಿತ್ತಿದೊಕ್ಕಲಿಗನವೊಲ* ಸಸಿಯಂ ನೋಡಿ ತಳೋದರಿ ಬಿಸು 
ಸುಯ್ಸುಂ (ಕಾ ವ್ಯಾವ. ೪೫೪); ಒಕ್ಕಲಿಗ ಮುದ್ದಯ್ಯನಕ್ಕಜಿನ ಮಗ 
ನಾನಯ್ಯ (ಲಿಂಗಾರ, ೧೧-೩) ; ಬೇಸಾಯವಿಲ್ಲದೆ ಒಕ್ಕಲಿಗ ಕೆಟ್ಟ (ಗಾದೆ). 
೨.ಚತುರ್ಥ ಜಾತಿಯವನು: “ಕುಡಿಯನಲ್ಕೊಕ್ಕಲಿಗಂ* (ಕಬ್ಬಿಳ್ಳ. 
೩೩); ಈರ ಬ್ರಾಹ್ಮಣ ವಿಷ್ಣು ಕ್ಷತ್ರಿಯಂ ಅಜವೈಶ್ಯ ಆ ಸುರಪನೊಕ್ಕಲಿಗ 
ನೆನ್ನವೆ ನಿಗಮಭಾಷ್ಯ (ದೀಕ್ಪಾಬೋ. ೧೦೨-೧೮) ; ಇಷ್ಟರಲ್ಲಿ ಒಕ್ಕಲಿಗರ 
ಸಿಪಾಯಿ ಗೌಡನು ಬಂದ (ಚೆಂಗಾಳ್ವ. ೧೧). 

[ಒಕ್ಕಲ್ಸ್‌ * -ಇಗ. / ತಮಿ. ಒಕ್ಕಿಲಿಯನ್‌) 

ಒಕ್ಕಲಿಗಿತಿ, ಒಕ್ಕಲಗಿತ್ತಿ, ಒಕ್ಕಲುಗಿತ್ತಿ (ನಾ). ೧. ಒಕ್ಕಲಿಗನ 
ಹೆಂಡತಿ: ಇತಿಗೆ - ಚಾಮರಿಗಿತಿ .. . ಚಿಪ್ಪಿಗಿತಿ, ಒಕ್ಕಲಿಗಿತಿ ; ಒಕ್ಕಲಿತಿ 
(ಶಮದ. ೨೦೮ ಪ್ರಯೋ). ಒಕ್ಕಲಗಿತ್ತಿ; ೧. ರಸ್ತೆಯ ಅಂಚಿನಲ್ಲಿ 
ಒಕ್ಕಲಗಿತ್ತಿಯರು ಕೆಲವರು ಕಾಯಿಪಲ್ಲೆ ಮಾರಲು ಕುಳಿತಿದ್ದರು 
(ಮೂರುದಾ. ೧೩೭). ೨. ಕೆಲಸದವಳು; ಸೇವಕಿ: [.. . ತಂದೆಯ ಮನೆ 
ಯೊಳಿರ್ದ ಕನ್ಮಕೆ ಮದುವೆಯಾಗದ ಮುನ್ನವೆ ಮೆಯ್ನೆಆಕಿದೊಡಾಕೆ ಸೂಳೆ 
ಯೋಪಾದಿಯಲ್ಲಿ ಒಕ್ಕಲಗಿತ್ತಿಯಿಂದಂ ಕಸ್ಟೆ] (ಸಂಚ ತಂ. ೨೫೭-೪); 
ರಾಯರ ಹೆಂಡತಿ ಮನೆಯ ಒಕ್ಕಲಗಿತ್ತಿಯೊಡನೆ ಜಗಳವಾಡುತ್ತಿರಬೇಕು 
(ಹುಚ್ಚಾಟ, ೧೪). ಒಳ್ಳೆಲುಗಿತ್ತಿ: ೨. ತನ್ನ ಮನೆಯ ಒಕ್ಕಲುಗಿತ್ತಿ 
ಯನ್ನು ಕರೆದು (ಮುಂಬಯಿ. ೪-೬೨); ಅವಳು ಬಹುತರವಾಗಿ ಒಕ್ಕಲು 
ಗಿತ್ತಿ ಇರಬಹುದು (ರಕ್ತಧ್ವ. ೧೪). [ಒಕ್ಕಲಿಗ * -ಇತ್ತಿ (ಆ -ಇತ್ತಿ)] 

ಒಳ್ಳೆಲಿತಿ(ನಾ).-ಒಕ್ಕಲಿಗಿತಿ ೧: ಒಕ್ಕಲಿತ]ಜೋಡೆಯಾದಂತಕ್ಕುಮವಳ್‌ 
ಸಿತಗೆ ಪತಿಗೆ ಮಿಗೆ ಕಾಯ್ವಳ್‌ (ಕಾವ್ಯಾವ, ೩೩೩) ; ಪೊಸತಿಲ ಪೂಜಿಸಿ 
ಹೊಅವಟ್ಟುಹೋದ ಒಕ್ಕಲಿತಿ [ಪಾಕಾಂ. ಒಕ್ಕಲಿಗಿತ್ತಿ] ಯಂತಾಯಿತ್ತೆನ್ನ 
ಭಕ್ತಿ (ಬಸವ. ೪೨೧). [ಒಕ್ಕಲ್‌ + -ಇತಿ (< -ಇತ್ತಿ)) 

ಒಕ್ಕಲಿರು (ಕ್ರಿ). ವಾಸಿಸಿರು ; ನೆಲಸಿರು: ಇಕ್ಕುವವನೂರಿಗೊಂದೊಕ್ಕ 
ಲೆಂಡಿನಬೇಡ ಅಕ್ಷಯ ಪದನ ಪಡೆದು ಕೈಲಾಸದಿಂದೊಕ್ಕಲಿರಬಂದ 
(ಸರ್ವಜ್ಞ. ೬೦೦); ಈ ಮನೆಯಲ್ಲಿ ಒಕ್ಕಲಿರಬೇಕು (ರೂಢಿ). 

[ಒಕ್ಕೆಲ್‌ +೬ ಇರ್ಕು (ಆ ಇರ್‌)] 

ಒಕ್ಕಲು; "ಒಕ್ಕಲ್ಕ್‌' ನೋ. 

ಒಳ್ಳೆಲ್ಲು "ಒಕ್ಕಲ್ಡ್‌' ನೋ. 

ಒಕ್ಕಲುಗಿತ್ತಿ "ಒಕ್ಕಲಿಗಿತಿ' ನೋ. 

ಒಕ್ಕಲುಗುತ್ತಗೆ (ನಾ). ಒಂದು ಬಗೆಯ ಸುಂಕ: ಶಾಸನಗಳಲ್ಲಿ 
ಬರುವ ತೆರುವಣಗಳು:- ತೆರು... ನೊಗರ್ಹ,, ಒಕ್ಕಲುಗುತ್ತಗೆ 
ಕಾಣಿಕೆ (ತುಳುನಾ. ೨೭೧). [ಒಕ್ಕಲ್ಳು (ಆ ಒಕ್ಕಲಸ್ವ) + ಗುತ್ತಗೆ] 

ಒಕ್ಕಲುಗೆಜಕೆ "ಒಳ್ಳಲ್ಲೆಟ್‌? ನೋ. 

ಒಕ್ಳಲುಗೊಳ್ಳು (ಕ್ರಿ). - ಒಕ್ಕಲಿರು : ಮಿಕ್ಕಲಿ, ಒಕ್ಕಲುಗೊಳ್ಳಲಿ ಆ 
ನಾವೂ ನೀವೂ ( ಸೂರ್ಯಪಾ. ೮-೧೬). 

[ಬಕ್ಕಲ್ಲು (ಆ ಒಕ್ಕೆಲ್‌) 4 ಕೊಳ್ಳು (ಆ ಕೊಳ್ಳ್‌)] 


ಗಿಗಿಲ೮ 


10! 


5 


25 


ಒಕ್ಕಲ್ತನ 


ಒಕ್ಕಲುತನ "“ಒಳ್ಳಲ್ತನ ನ ನೋ. 

ಒಕ್ಕೆಲುದೆಐಕೆ "ಒಕ್ಳಲ್ಹೆ ಆಕೆ? ನೋ. 

ಒಕ್ಕಲುಬರು (ಕ್ರಿ). ನೆಲಸುವುದಕ್ಕೆ ಬರು; ವಾಸವಾಗು : ಅನಿಲನ 
ಹುಲ್ಲು ಹೊದಿಸಿ ಮನೆ ಹೊಲಬಾಯಿತ್ತು ನೆಲಗಟ್ಟು ಶುದ್ಧವಿಲ್ಲ ಎಂದು 
ಗೋರಕ್ಷಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥಲಿಂಗವು ಆ ಮನೆಗೆ 
ಒಕ್ಕಲುಬಾರೆ (ಸರ್ವವ. ೫೬-೨೯೭). 

[ಒಕ್ಕಲ್ಯು (ಆ ಒಕ್ಕೆಲ್‌) + ಬರು; (ಆ ಬರ್‌,)] 

ಒಕ್ಳೆಲುವೋಗಿಸು (ಕ್ರಿ). ಒಕ್ಕಲು ಹೋಗುವಂತೆ ಮಾಡು; ಗುಳೇ 
ಹೋಗಿಸು : ನಿನ್ನಯ ತಾಯನೊಯ್ವಪದದೊಳ್ಳವನಕ್ಕಟ ನೋಡು 
ಳಂದ ಬಂದೆನ್ನುಮನಂತೆ ಕೂಡಿದೊಡನೊಕ್ಕ ಲುವೋಗಿಸನೇಕೆ (ಕಾದಂಪೂ. 
೧೮೨); “ಒಕ್ಕಲುವೋಗಿಸಂ - ಸಂಸಾರ ಸಹಿತವಾಗಿ ಕೊಲ್ಲಲಿಲ್ಲ” 
(ಕಾದಂಪೂ. ಅಡಿಟ). 

[ಒಕ್ಳೆಲುವೋಗು (ಆ ಒಕ್ಕಲ್ವೋಗು) * -ಇಸ್ಕು] 

ಒಕ್ಕೆಲುವೋಗು "ಒಕ್ಕುಲ್ವೋಗು' ನೋ. 

ಒಕ್ಕೆಲುಹೋಗು "ಒಕ್ಕಲ್ವೋಗು' ನೋ. 

ಒಕ್ಕಲೆತ್ತು (ಕ್ರಿ). ಸಂಸಾರ ಸಹಿತನಾಗಿ ಮನೆಬಿಟ್ಟು ಹೋಗು: 
ಆ ಕಾಗೆ ಬಂದು ಮನೆಯ ಹೊಕ್ಕೊಡೆ ಒಕ್ಕಲೆತ್ತಿ ಹೋದ ಮರ್ಕೆಟನ 
ಭಕ್ತಿಯಂತಾಯಿತ್ತ ಯ್ಯಾ (ಚಿನ್ನವ. ಕ. ೫೦೦). 

[ಒಕಲ್ಸ್‌ + ಎತ್ತು] 

ಒಕ್ಕೆಲೇಳಿಸು (ಕ್ರಿ). ೧. ವಾಸವಾಗಿರದಂತೆ ಮಾಡು; ಊರು 
ಬಿಡಿಸು. ೨. (ಆಲಂ) ನಿರ್ಗತಿಕನನ್ನಾಗಿ ಮಾಡು ; ದರಿದ್ರನನ್ನಾಗಿ 
ಮಾಡು : ಧನಿಗಳು ಒಕ್ಕಲೇಳಿಸದಂತೆಯೂ ಪಡಕೊಂಡ ಸಾಲವನ್ನು 
ಮರುಪಾವತಿ ಮಾಡದೆಂತೆಯೂ ... ಮಾಡುವುದು (ದೇಶಧು. ೧೪). 

[ಒಕ್ಳಲೇಳು + -ಇಸ್ಕು] 

ಒಕ್ಕಲೇಳು (ಕ್ರಿ). ಕುಟುಂಬ ಸಹಿತ ಊರುಬಿಡು ; ಗುಳೇಹೋಗು: 
ಕ್ರಿ.ಶ. ದ ಆದಿಭಾಗದಲ್ಲೇ ಸಯಾಂ ಪ್ರದೇಶಕ್ಕೆ ದಕ್ಷಿಣ ಭಾರತೀಯರು 
ಒಕ್ಕಲೆದ್ದು ಬಂದರೆಂಬುದನ್ನು ಸೂಚಿಸುತ್ತದೆ (ದಭಾಇ. ೨೩೫). 

[ಒಕ್ಕೆಲ್ಫ್‌ + ಏಳ್ಳು (ಆ ಏಟ್‌)] 

ಒಕ್ಕೆಲ್ಸೆಲಸ (ನಾ)-ಒಕ್ಳಲ್ಲನ ೨: ವೀರಾರಿಗಳ್‌ , .. ಶರಣ್ಟೊಕ್ಕು 
ಮೂವಿಟ್ಟ ಯೊಕ್ಕಲ್ಲೆಲಸಕ್ಕಾಂತಿರ್ದ್ದರ್‌ (ಮುಂಬರಾ. 20, ೨೪೮-೧೫; 
1121). ([ಒಕ್ಕಲ್‌* ಕೆಲಸ] 

ಒಕ್ಕಲ್ಲೆಅಕೆ ಒಕ್ಳಲುಗೆ ಆ್‌ (ನಾ). ಒಂದು ಊರಿನ ಹೆಸರು: 
ಊರ್ವ್ವೊಕ್ಕಲ್ಲೆ ಯೊಳು ಶಿವಾಲಯಮಂ ಮಾಡಿಸಿ ಧಂರ್ಮ್ಮ ಪ್ರಶಿ 
ಷ್ಮೆಯುಂ ಯಶಪ್ರತಿಷ್ಠೆಯುಂ ಮಾಡಿಸಿ (ಎಕ. ೪1, ಕಡೂರು. ೩೭-೬೬; 
1187). ಒ ಕ್ಕೆ ಲು ಗೆ ಅಕೆ: ಒಕ್ಕಲುಗೇಸಿಯಲು ಗದ್ದೆ ಸಲಗೆವೊಂದು 
(ಎಕ. ೪1, ಕಡೂರು. ೩೭-೭೨; 1187). [ಒಕ್ಕಲ್ಸ್‌ + ಕೆಲ್‌] 

ಒಕ್ಳೆಲ್ತನ, ಒಕ್ಕಲತನ, ಒಳ್ಳುಲುತನ (ನಾ). ೧. ಕುಟುಂಬಜೀವನ; 
ಗೃಹಸ್ಥತನ; ಸಂಸಾರ : ಒಕ್ಕಲ್ತನಮುಮನಜವಿನ ತಕ್ಕುಮನಟವವ 
ಗುಣಂಗಳೆಮಗೇಪುವೆಂದೊಳ್ಕು ಮಿಗಿಲಪ್ಪ ಗುಣದೊಳು ಪೊ ಕ್ಳು 
(ಬಂಹರಿ. ೧-೧೯). ೨. ಬೇಸಾಯ; ಉಳುಮೆ: ಇದಾನ್ಕೊಳೆ ಈಕಿ 
ಟ್ಫಿತ್ತರುಳಂ ಒ ಕ್ಕ ಲ್ತನಂ ಕೆಯ್ವೊನಾ ವಿತ್ತಿದಲ್ಲಿ ವೆಳೆಯಾದೆ ಕೆಡುಗ 
(ಎಕ. ೪11, ಶಿಕಾರಿ. ೧೫೪-೧೫ ; 685) ; ಸಸಿ ಪುಟ್ಟ ದಂದೆ ಪುಲ್ಲುಂ ತೆಗುಳ್ವ 
ಕೆಯ್ಯುಮಂಜೀವಂ ಪುಟ್ಟಿದಂದೆ ಸಾವು ತಗುಳ್ವ ಮೆಯ್ಯುಮನಜಕಿದಾ 
ಕೆಯ್ಯಂ ಬೇಗಂ ಮಗುಲ್ಲುಟ್ಟು ಬಿತ್ತಿಸುವುದು ಈ ಮೆಯ್ಕೂಮಂ ಬೇಗಂ 
ಧರ್ಮದೊಳ್‌ ಪತ್ತಿಸುವುದು ಅಬ್ಲದೊಡೊಕ್ಕಲ್ತನದ ಬುದ್ಧಿಯುಂ 
ಅಟ್‌ನಿನ. ವೃದ್ಧಿ ಯುಮೆಂತೆಸೆಯಲಾರ್ಕುಂ (ಜೀನ ಸಂ. ೧-೧೪ ವ)- 


ಒಕ್ಕಲ್ತನಂಗೆಯ್‌ 


ಒಕ್ಕಲತನ : ೨. ಒಕ್ಕಲತನದ ಅಭಿವೃದ್ಧಿಗೆ ಫಲಪ್ರದವಾದ ಮಣ್ಣು, 
ಸಾಕಷ್ಟು ಮಳೆ.. . ಇವು ಅತ್ಯಾವಶ್ಯಕ (ಕೀಟಪಿ. ೪1, ಅರಿಕೆ); ನೀರಾವರಿ 
ಸೌಕರ್ಯವನ್ನು ಹೆಚ್ಚಿಸಿ ಒಕ್ಕಲತನಕ್ಕೆ ಹೆಚ್ಚು ಉಪಯುಕ್ತವಾಗುವಂತೆ 
(ಕರ್ಮವೀ. ೮-೧೧; 1959); ಒಕ್ಕಲತನದ ವ್ಯಾಸಂಗಮಾಡಿ ಆದರಲ್ಲಿ 
ಬಲ್ಲಿದರೆಂದು ಮೆಚ್ಚು ಪಡೆದು ಮುಂದುವರಿಯುತ್ತಿದ್ದಾರೆ (ಭೂಮಿತಾ. ೩ 
ಮುನ್ನುಡಿ). ಒಕ್ಕಲುತನ: ೨. ಅವರು ಶಿವನೊಕ್ಕಲು. ಒಕ್ಕಲುತನನೆ 
ಅವರ ಕಾಯಕ (ತುಂಗಭ. ೭೨); ಊರ ಕಾರಭಾರೆದಲ್ಲಿ ನಿರತನಾದ 
ಒಕ್ಕಲುತನ ಯಾರದೋ ಪಾಲಾಯಿತು (ಗ್ರಾಮಾಯ. ೧೧) ; ಒಕ್ಕಲು 
ತನದ ಕಾಲೇಜು ಬೇಕೆ? (ಚಿಂದುಟ. ೫೪). 
[ಒಕ್ಕಲ್ಮ್‌ + -ತನ] 

ಒಕ್ಕಲ್ತನಂಗೆಯ್‌ (ಕ್ರಿ). ವ್ಯವಸಾಯಮಾಡು; ಉಳು: ಎಜಕಿಗ 
ನಾಗನುಂ ಕುಪ್ಪನುಂ ಮಾದನುಂ ಒ ಕ್ಕ ಲ್ತನಂಗೆ ಯ್ಕೆ (ಎಇ. 2೧೪], 
೪-೧೭; 9967), [ಒಕ್ಕಲ್ತನ*- ಗೆಯ್‌ (ಆ ಕೆಯ್‌,)] 

ಒಳ್ಕಲ್ಲೇಅೆ, ಒಕ್ಕಲುದೆಟಕ (ನಾ). ಒಕ್ಕಲುತನದ ಮೇಲೆ ಹಾಕುವ 
ಸುಂಕ, ತೆರಿಗೆ: ಪೆರ್ಜುಂಕಂ ಬಿಲ್ಕೊಡೆ ಎರಡೊಕ್ಕಲ್ಲೆಆ ಕೋಡವೀ 
ಸವ ಸಹಿತಂ (ಸೌಇಇ. ೫%, ೩೪-೧೯ ; 1053); ವಣ್ಣರಾಪುರದ ಒಕ್ಕಲ್ಲೆ 
ಅಕಿಯ ಕಾಣಕೆ ಗದ್ಯಾಣಂ (ಕಇ. 1೪, ೩೪-೨೩ ; 1109); ಎಲೆ ಮಾಜು 
ವೊಕ್ಕಲ ಒಕ್ಕಲ್ಹೆ ಜಿ ಕೊಡಬಿಸಮುಮಂ (ಎಕ. ೪11, ಸೊರಬ. 
೨೯೯-೩೨; 1074); ಪೆರ್ಗಡೆ ಸುರ್ಬ್ಬಣಯ್ಯಂ ತಮ್ಮೊಕ್ಕಲ್ಹೆಜಕೆವೊಳಗೆ 
(ಬೊಂಕಶಾ. ೧೯೩೪, ಹಿರೇಕೆ. ೨೨-೪೮; ?). ಬ ಕ್ಸ್‌ ಲುದೆಖಕೆ: 
ನಂದಾದೀವಿಗೆಗೆ ವೊಂದೊಕ್ಕಲ ವೊಕ್ಳಲುದೆಜಕೆಯಂ ಬಿಟ್ಟಿರು (ಇಎ. 
೧೯೫೦, ಹಾನಗಲ್‌. ೮೭-೧೦ ; 840). [ಒಕ್ಕಲ್ಕ್‌ + ತೆಜ್ಕಿ) 

ಒಕ್ಕೆಲ್ಬೋಗು, ಒಕ್ಕಲುವೋಗು, ಒಕ್ಕಲುಹೋಗು (ಕ್ರಿ). ಒಕ್ಕಲು 
ತೆಗೆ; ವಲಸೆಹೋಗು : ಗೂಳೆಯದೆಗೆಯುತೊಕ್ಕಲ್ವೋಪ ಹಕ್ಕಿಯ 
ಹಿಂಡು (ಶ್ರೀರಾಮಾ. ೫೪೪-೧೦೨). ಒಳ್ಳೆಲುವೋಗು : "ಒಕ್ಕಲು 
ಪೋಗಿಸು' ಪರಾ. ಒಳ್ಳೆಲುಹೋಗು : ಎನಗೆ ಸಿರಿಯಾಳನ ಮನೆ 
ಗಟ್ಟ ಬೇರೂರಿಗೆ ಒಕ್ಕಲುಹೋದ ದಾಸಿಮಯ್ಯನ ಮನೆಗಟ್ಟ ( ಶೂನೈಸಂ. 

[ಒಕ್ಕಲ್ಸ್‌ + ಪೋಗು,] 

ಒಕ್ಕೆಸೂಂಡಿ (ನಾ). ಒಂದು ಪ್ರದೇಶ: ಬಯತಲನುಕ್ರಮಂಬಿಡಿದು 
ಮಾಡಿಸಿ ಮಾಡಿಸಲಾಜದೊಕ್ಕ ಸೂಂಡಿಯಲಿರೆ ದೇವತಾಲಯಮನೀಕ್ಷಿಸೆ 

[ಒಳ್ಳ್ಯ * ಸೂಂಡಿ?)] 


೮೯-೨೬), 


(ಸೌಇಇ. IX-i, ೧೬೧-೫೦ ; 1092). 
ಒಕ್ಕಳ "ಒರ್ಕುಳ? ನೋ. 
ಒಕ್ಕ್‌ಳಿಸು (ಕ್ರಿ). ಸಂಪೂರ್ಣ ನಾಶಮಾಡು (?) : ಸುಳಿಸಿದರ್‌ ಭೂತ 

ಬೇತಾಳರಂ ದೆಸೆದೆಸೆಯೊಳಳಿಸಿದರ್‌ ಪ್ರಾಕಾರದಸುರರಂ ಹಡಿವುತಪ್ಪಳಿಸಿ 

ದರ್‌ ಡೊಳ್ಳಾದ ಖಯತ್ತಿಕ್ಕುಗಳ ಹೊಗೆವ ಹೋಮದೊಳ್‌ ಹೋಮಿಸಿ 
ದರು ಬಳಸಿದರ್‌ ಯಜ್ಞ ಸಾಹಿತ್ಯಮಂ ತಮ್ಮೊಳೊಕ್ಕಳಿಸಿದರ್‌ ಮಾರಣ 

ಧ್ವರವ ಹನುಮ ಪ್ರಮನಖರುಳಿಸಿದರ್‌ ಶಕ್ರಾರಿಗೊಬ್ಬನಂ (ಇಂದ್ರಜಿ. ೧೧). 

[ಆ ಒಕ್ಕಲ್‌ * -ಇಸ್ಕು. / ತೆಲು. ವಕ್ಕಳಿಂಚು - ವಿರೋಧಿಸು, 
ತಡೆ] 
ಒಕ್ಕಳ್ಳಿ (ನಾ). ಪ್ರತ್ಯೇಃಕವಾಗಿ ಇರುವವಳು (?) : ಗಂಡನನ್ನು 
ಮುಂದುಮಾಡಿ ಪಾಲುಪಡೆದು ಒಕ್ಕ ಳ್ಳ ಯಾಗಿ ತಾನು ಸಂಸಾರಸುಖಿಸ 
ಬೇಕು ಎಂದುಕೊಂಡಿದ್ದಳು (ಹೊಸಕ್ತಿ. ೨೦). [?) 
ಒಕ್ಕಾಲ "ಒರ್ಕಾಲ' ನೋ. 
ಒಕ್ಕಾಲು, (ನಾ). ಒಂದುಕಾಲು; ಏಕಪಾದ: ಒಕ್ಕಾಲ ಹುರಿಗೆಜ್ಜೆ 
ಒಕ್ಕಾಲ ಕಿರುಗೆಜ್ಜೆ. . .ಹಾಕಿದ ಕುದುರೆ (ನಾಪದ. ೮೭). 
[ಜರ್‌ (ಆ ಒಂದ್ಯು) * ಕಾಲ್ಕು (ಆ ಕಾಲ್‌,)] 


೧೧೮೯ 


ಒಳ್ಳು 


ಒಕ್ಳಾಲ್ಕು (ನಾ). ಒಂದು ಕಾಲುಭಾಗ; ನಾಲ್ಕರಲ್ಲಿ ಒಂದು ಅಂಶ : 
ಅನುಭವಬಲದಿಂದ ಮುಕ್ಕಾಲುಪಾಲು ಕಾವ್ಯಬರೆದು ಸಮಯಬಲದಿಂದ 
ಒಕ್ಳಾಲುಪಾಲು ಹೊಡೆದು ಹಾಕಿದ್ದಾನೆ (ಸಾಹಿಸಂ. ೪೫); ರಜಾಚೀಟಿ 
ಗಳಲ್ಲಿ ಮುಕ್ಕಾಲುಭಾಗ ರೋಗೋದ್ಭವ. ಒಕ್ಕಾಲು ತರಾಂತುರಿಯ ಗೃಹ 
ಕೃತ್ಯದಿಂದ ಬರೆಯಲ್ಪಟ್ಟವು (ಗಾಳಿಪ. ೫೧); ಓದು ಒಳ್ಕಾಲು ಬುದ್ಧಿ 
ಮುಕ್ಕಾಲು (ಗಾದೆ). [ಒರ್‌ (ಆ ಒಂದ್ಳು) * ಕಾಲ್ಕು (ಆ ಕಾಲ್ಯ್‌)] 

ಒಕ್ಕಿಡು (ಕ್ರಿ) ಬಡಿ; ಹೊಡೆ; ಥಳಿಸು; ಒಕ್ಕು; ನಾಶಮಾಡು; 
ಕೊಲ್ಲು: ಆ ಚಂಡರಣದೇವನೆಮಗೆ ನೆರಮಾಗಿ ಉಟಿದವರನೊಕ್ಳಿಟ್ಟ 
ನುದ್ದಂಡನಾಗಿ (ಅಂತಿಗೊ. ೭-೧೨೫). ; [ಒಕ್ಕು 4 ಇಡು) 


10| ಒಕ್ಕಿರು (ಕ್ರಿ). ಸುರಿದಿರು: ಪಬ್ಲನಮಂ ತಿ ನಲ್ಕೆಳಸಿ ವಕ್ತ್ರಾಗ್ರಂಗಳಂ 


20 


25 


30 


ನೀಡಿ ಪೀವರಫೇನಂಗಳ ಲೇಶಪಿಂಡಮದಜಲ್ಲೊ ಕ್ವಿರ್ದುದೆಂಬಂದದಿಂ 
(ಬಾಧಪು. ೩-೩೪). [ಒಳ್ಳು (ಆ ಉಗ್ಗು) + ಇರ್ಕು (ಆ ಇರ್‌್‌)] 
ಒಕ್ಕಿಲ್‌ (ನಾ). ಒಕ್ಕುವಿಕೆ; ಒಕ್ಕಣೆ: “ವಿಭೇದಮೆನಲೊಕ್ಕಿಲ್‌ ೫ 
(ಮಂಗರಾ. ೧೦೯-೩); ಮಾಸರಕುಟ್ಟ ಯರು ಅತ್ತಾಣಿ ಯುಮೊಸೆದು 
ಆಯ್ದುಳ ಕೆಯ್ಯು ಒಕ್ಕಿಲುಳೊಕ್ಕುಳಮುಮಾಗೆ ಕೊಟ್ಟಾರ್‌ (ಎಕ. ೫, 
ಮುಳಬಾ. ೯೨-೯ ; 780); ಹೊಕ್ಕು ಹೊಯ್ದರು ರಥವನಳವಿಗೆ ಮಿಕ್ಕು 
ಕೈಮಾಡಿದರು ಕಾಲ್ದುಳಿಯೊಕ್ಕಿ ಲಲಿ ಬೇಸಲಸಿದರು ಪವಮಾನನಂದೆನನ 
(ಕುವ್ಯಾಕ. ೧೫-೨೬). [ಒಳ್ಳ್ಯು-- -ಇಲ್‌,] 
ಒಕ್ಳಿಲಿಕ್ಕು (ಕ್ರಿ). ೧. ಬಡಿ; ಒಕ್ಕು; ನಾಶಮಾಡು; ಕೊಲ್ಲು: ತರ 
ತರದಿಂದೆ ವಾರ್ದಿಸುವ ಪೊಯ್ವಿಡುವೋಕುವ ನೂಂಕುವಾಂಕೆಗೊಳ್ವರ 
ನದಟಂ ಕಣುತ್ತಿಜಸದು ಸಂಗರೆಡೊಳ್‌ ಜವನೊಳ್ಳಿಲಿಳ್ಳಿದೆ್ತಿರೆ ನೆಜಕಿ ಮಾಡಿ 
ದಂಗರಿಕ ಕಲ್ಲೆಯನಾಯಕನಂ (ಎಕ. ೪11, ಹೊನ್ನಾಳಿ. ೫೧-೫; 119); 
ಮುರೆಹರ ಪದ್ಮಸದ್ಮ ಮುಖನಿರ್ಜರಕೋಟಯನೊಕ್ಕಿ[ಪಾಠಾಂ. ಕರೆ]ಲಿಳ್ಳಿ 
(ರಾಜಶೇ. ೧-೫) ; ಕೊಳುಗುಳದಿ ಕಾದಿ ಶತ್ರುಗಳನೊಕ್ಳಿಲಿಕ್ಕಿ ಕಡಿದು 
ಜಯಕಾಂತಾಶಿರೋಮಣಿಯ ಮುಂದಲೆಯ ಪಿಡಿಯೆನಲ್‌- (ಲಕ್ಷ್ಮಳಾ. 
೩-೧೧); (ಎಕ. ೪1], ಸಾಗರ. ೧೪೭-೩; 1250 ನೋ). ೨. ಚೆಲ್ಲು; 
ಸೂಸು: ಕತ್ತುರಿ ಚಂದನಂಗಳೋಕುಳಿ ಪನಿನೀರ್ಗಳೋಕುಳಿಯನಾಡಿದ 
ನುಬ್ಬಿದನೊಕ್ಳಿ ಲಿಕ್ಕಿ ದಂ (ಗಿರಿಕ. ೩-೬೨). ೩. ಸೇರು; ಹೊಂದಿಕೊಳ್ಳು: 
ನಾಲ್ಕಯ್ದು ವತ್ಸರಂಬರಂ ನೆಜ್‌ ದು ನೆರೆಹೊರೆಯ ಕೆಲದ ಕೇರಿಯ 
ಸಕ್ಕಜದ ಮಕ್ಕಳೊಡನೊಕ್ಕಿಲಿಕ್ಕಿ ನಲಿನಲಿದು ನರ್ತಿಸುತ್ತಿರಲ್‌' (ನಂಬಿರ. 
೨-೧೩). "ಒಕ್ಕಲಿಕ್ಕು ಷರಾ. [ute + ಇಕ್ಕು] 
ಒಕ್ಕಿಸು (ಕ್ರಿ). ಒಕ್ಕುವಂತೆ ಮಾಡು: ಸುಧಾಮಕನೆಂಬೊಂ.. . ತನ್ನಾ 
ರಂಭದ ಕೆಯ್ಗಳಸೊಕ್ಕುವೆಲ್ತು ಗಳ ಬಾಯಂ ಕಟ್ಟ ಯೊ ಕ್ಕಿಸುಗುಂ 
(ವಡ್ಡಾರಾ. ೧೭೦-೧೧) ; ಕೊಯ್ದ ಡಂ ತವೆಯರ್‌ ಒ ಕ್ಕಿ ಸು ರಾಶಿಗಳಂ 
ವಿನಿರ್ಮಿಸಲ್‌ (ಬಾಧಪು. ೪-೧೮). [ಒಕ್ಕು + -ಇಸ್ಕು] 
ಒಕ್ಕು (ಕ್ರಿ). ೧. ಬೆಳೆದ ಬೆಳೆಯಿಂದ ಕಸಕಡ್ಡಿ ಗಳನ್ನು ಬೇರ್ಪಡಿಸು ; 
ಒಕ್ಳಣೆಮಾಡು : “ಒಕ್ಕು - ಖಲಕರಣೇ, ಶಕುನೇ ಚ” (ಶಮಧಾ); 
“ ಖಲಕರಣ ಶಕುನಡೊಳೊಕ್ಕು? (ಶಬ್ದಮಂ. ೭೮) ; ಬಯಲ ಬಿತ್ತಲಿಲ್ಲ 
ಬೆಳೆಯಲಿಲ್ಲ ಒಳ್ಳಲಿಲ್ಲ ತೂಜಲಿಲ್ಲ (ಅವ ಚ ೦. ೧೩೬೮-೬೩೫); ಒಡ್ಡನ್ನು 
ಹಾಕಿ ತುಳಿಸಿ ಹಸನಮಾಡಿ ಒಕ್ಕಿ ತೂಜಸಿ ರಾಶಿಯ ೦ ಮಾಡಿ (ವಚಶಾ. 
Il, ೭೬); ಒಕ್ಕಿದಾ ಅಣ್ಣಯ್ಮಾ ಸೊಕ್ಕಿ ಸೂಳೆಗೆ ಹೋದೆ ಒಕ್ಕಿದಾ ಭತ್ತ 
ಅಳಕೊಟ್ಟು (ಹಳ್ಳಿಯ. ೧೨೦); ನಾಲ್ಕು ತೆನೆಹೊರೆಗಳನ್ನು... ಒಳ್ಳಿ 
ದರು, ತೂರಿದರು, ಒಡೆದರು (ಪುಟ್ಟರ. ೮೮). [ದೇ. ॥ ಕೊಡ. ಒಕ್ಕಾ 
ಒಕ್ಕು "ಒಟ್ಟು ನೋ. 


45, ಒಳ್ಳು "ಉಗ್ಕು? ಪರಾ. 


ಒಕು 


“ಒಗ್ಗು ಪರಾ. 


ಒಕ್ಕು, ೧೧೯೦ 


ಕ್ಕು (ನಾ). ಪೈರಿನಿಂದ ಕಾಳನ್ನು ಬೇರ್ಪಡಿಸುವ ಕೆಲಸ; ಒಕ್ಕು 
ವಿಕೆ; ಕಣಗೆಲಸ (3). [ಆ ಒಕ್ಕು] 
ಒಕ್ಕು (ನಾ). ಶುಭ ಮತ್ತು ಅಶುಭಗಳ ಮುನ್ಸೂಚನೆ; ಶಕುನ: 
“ಒಕ್ಕು - ಬಲಕರಣೇ, ಶಕುನೇ ಚ (ಶಮಧಾ); *ಖಲಕರಣ ಶಕುನ 
ದೊಳೊಕ್ಕುಗ (ಶಬ್ದಮಂ.೭೮); ಒಕ್ಳಾಗೆ ಬಲನಾದಡೊಕ್ಕದುವೆ ಕಡುಲೇಸು 
ಒಕ್ಕಿನ ಮೇಲೆ ಒಕ್ಕಾಗೆ ನಾಯ್ದೀರ ನೆಕ್ಕಿದಂತಕ್ಕು (ಸರ್ವಜ್ಞ. ೧೬೦೨). 
[ 
ಒಕ್ಕುಂದ "ಒರ್ಕುಂದ' ನೋ. 
ಒಕ್ಕುಗೋಲು (ನಾ). ಒಕ್ಳುವ ಕೋಲು; ತೆನೆಬಡಿಯಲು ಉಪ 
ಯೋಗಿಸುವ ಕೋಲು ; ಬಡಿಗೋಲು : ತೆನೆಬಡಿಯುವ ಕೋಲು; 
ಬಡಿಗೋಲು; ಒಕ್ಕುಗೋಲು (೫1೩/1. ಇಂಕನಿ). 
[ಒಕ್ಕು ಕೋಲ್ಕು (ಆ ಕೋಲ್ಡ್‌)] | 
ಒಕ್ಕುಡಿತೆ "ಒರ್ಕುಡಿತೆ' ನೋ. 
ಒಕ್ಕುಡಿತೆಗಣ್‌ (ನಾ). ಒಂದು ಬೊಗಸೆಯಷ್ಟಿರುವ ಕಣ್ಣು ; ಅಗಲ 
ವಾದ ಕಣ್ಣು: ಒಕ್ಕುಡಿತೆಗಂಗಳ ಬಗೆಯ ಸುಕ್ಕುಂಗುರುಳವಳ ಪಲ್ಲವಾ 15 
ಧರದವಳಂ ಕಳ್ಳ ಸಕುಚಿದವಳಂ ತಾಂ ಶಕೆ ಸಲು ಆ ಗೀಗಿಯೇಗೆಯ್ದ 
ಫುಜೋ (ಸೂಳೆ ಸು. ೧೦-೨೫೮). 
[ಒಕ್ಕುಡಿತೆ (ಆ ಒರ್ಕುಡಿತೆ) + ಕಣ್‌) 
ಒಕ್ಕುಡುತೆ "ಒರ್ಕುಡಿತೆ' ನೋ. 
ಒಕ್ಕುತಿಳಿ (ನಾ). (ಕರಾ) ಮಜ್ಜಿಗೆ ಮತ್ತು ಅನ್ನದ ತೆಳ್ಳಗಿನ ತಿಳಿ |20 
ಯಿಂದ ತಯಾರಿಸುವ ಸಾರು. [ಒಳ್ಳು 2+ ತಳ್ಳಿ) 
ಒಕ್ಳುಮಿಗು (ಕ್ರಿ). ಉಂಡು ಬಿಸಾಡು; ಶೇಷಪ್ರ ಸಾದವಾಗು : 
ಹನ ಒಕ್ಕುಮಿಕ್ಳ ಮಹಾಪ್ರಸಾದನನುಣಲು ig ಹೊಳಗೆ ತಕ್ಕ 
ಶಿವತತ್ತ್ವ ಸ್ಮರೂಪನೆ ಸಿಕ್ಕಿ ಬೆಳೆದುದೆಯಿಸಲು ಕಾಣುತಲಕ್ಕನಾ ಬಸವೇ 
ಶ್ವರನ ಹೆಸರಿಟ್ಟಳಾ ಶಿಶುಗೆ (ಪ್ರಭುಲೀ. ೯-೨೩) ; ಸದ್‌ಭಕ್ತರೇ ತಮ್ಮ 
ಒಳ್ಳು ಮಿಕ್ಕುದನಿಕ್ಕಿ ಸಲಹಿದರಾಗಿ (ಅಖಂಡೇ. ೮೧-೭೨). 
(ಒಕ್ಕು, + ಮಿಗು. ನ ತಮಿ. ಒಕ್ಕು- ಮುಕ್ಕುಳಿಸು, ತಿಂದು ಉಳಿಸು] | 
ಒಕ್ಕುಮಿಗೆ "ಒಗುಮಿಗೈೆ' ನೋ. 
ಒಳ್ಳು "ಒರ್ಕುಳ' ನೋ. 


I 
10 


ಒಕ್ಕೂಗು (ನಾ). ಒಂದೇಕೂಗು; ಏಕ ಕಂಠ: ಒಕ್ಕೊರಲಲೆಲ್ಲರೂ !50 


ಕೂಗಿ ಈ ಒಕ್ಕೂಗೆ (ಹೊಂಗಳು. 
[ಒರ್‌ (ಆ ಒಂದ್ಮು) + ಕೂಗ್ಗು] 

ಒಕ್ಕೊಟ (ನಾ). ೧: ಒಂದಾಗಿರುವುದು; ಕೂಡಿರುವುದು: ಕನ್ನಡ 
ನಾಡಿನ ಒಕ್ಕೂಟಿಕ್ಕೂ ಶ್ರೇಯಸ್ಸಿಗೂ ಸಾಧನವಾಗಿ ಪರಿಣಮಿಸುತ್ತಿರುವುದು 
ಶುಭಚಿಹ್ನೆ (ಕನ್ನನು. ೧-೧೫). ೨. ಸಂಯುಕ್ತರಾ ಜ್ಯ: ಭಾರತ 
ಒಕ್ಕೂಟದಲ್ಲಿಯೇ ಉಳಿಯಲು ನಾಗಾ ಗಳು ಇಚ್ಛಿಸುವರೇ (ಬೆಸಂಕ, 
೮-೨-೬೫). [ಒರ್‌ (೮ ಒಂದ್ಳು) * ಕೊಟ್ಟ] 

ಒಕ್ಕೊಡು "ಒರ್ಗೂಡು' ನೋ. 

ಒಕ್ಕೂವೆ (ನಾ). ಒಂದೇ ಒಂದು ಕಂಬ: ಸಣ್ಣಪಟಿದ ಒಕ್ಕೂವೆಯ 
ಹಡಗು (11866೯. ಇಂಕನಿ). [ಒರ್‌ (೮ ಒಂದ್ಕು) + ಕೂವ್ಮೆ] 

ಒಳ್ಳೆತ್ತುಗಂಡ (ನಾ). ಒಂದು ಬಿರುದು (?): ಮಚ್ಚರಿಸ ವೈರಿಘನ 
ಭುಂಭುಕಮೊಕ್ಕೆತ್ತುಗಣ್ಣಂ ಕದನಪ್ರಚಣ್ಣಂ (ಎಕ. ೫1, ಚಿತ್ರದು. ೮೨-೧೪, 
1074) ; ನಂದ ಗಿರಿನಾಥ ಪಜುಳಿಪುರವರೇಶ್ವರ. ಬಾ£ಣ]ಕುಲಾದಿತ್ಯರೊ 
ಕೈತ್ತುಗಣ್ಣ (ಸೌಇಇ. 120-1, ೧೫೬-೩೦; 1008). 

[ಒಕ್ಕೆತ್ತ್ಯು* ಗಂಡ] 
ಒಳ್ಳೆಯ್‌ "ಒರ್ಕೆಯ್‌' ನೋ. 


2೧-೪). 


95 


43 


5/ಒಳ್ಳೈ 
| ಒಳ್ಳೈಗೊಳ್‌ "ಒರ್ಕೈಗೊಳ್‌' ನೋ. 


ಒಗಂಟು 


ಒಕ್ಕೆಲು "ಒಕ್ಕಲ್ಮ' ನೋ. 
ಒಳ್ಳೆಲ್ಮೆ (ನಾ). ಒಕ್ಕಲಿಗೆ: ನಮ್ಮ ನಾಡಿನ ಒಕ್ಕೆಲ್ಮೆ (ನಾಡವರು) ಎಂಬ 
ವರು ಈ ಕುಡುವರೇ ಅಗಿದ್ದಾರೆ (ತುಳುನಾ- ೪೩)- 
[«- ತುಳು. ಒಕ್ಕೆಲ್ಮೆ) 
"ಒರ್ಕೆಯ್‌' ನೋ. 


ಒಳ್ಳೆ ಸು "ಒರ್ಕೆಯ್ಸು' ನೋ. 
ಒಳೆಸ್ಸಿಂಡಿ (ನಾ). ಸ ಕೊಂಡಿ: ಒಕ್ಕೊಂಡಿ; ಏಕಬಂಧನಿ 
(Solitaire. ಇಂಕನಿ). (ಒರ್‌ (ಆ ಒಂದ್ಳು) 4 ಕೊಂಡಿ] 
ಒಳ್ಳೊಂಬು (ನಾ). ಒಂದು ಕೊಂಬೆ, ರೆಂಬೆ: ಒಂದು ಕೊಂಬಶ್ವ 
ತ್ವಮುಂ ವಟಮೊಂದುಕೊಂಬು ಕ್ರಮುಕಶಾಖೆಯದೊಂದು ನೇಜ೨ಲ 
ದೊಂದು ಶಾಖೆಯಶೋಕವೊಕ್ಕೊಂಬು (ಬಸಪು. ೧೯-೬೪). 
(ಒರ್‌ (ಆ ಒಂದ್ಯು) * ಕೊಂಬು] 
ಒಳ್ಳೊಯ್ತ (ನಾ). ಒಂದು ಸಾರಿ ಕೊಯ್ಯುವಿಕೆ: ಒಕ್ಕೊಯ್ತದ 
ಅರ (8104 ಇಂಕನಿ)- [ಒರ್‌ (ಆ ಒಂದ್ಕು) * ಕೊಯ್ತ] 
ಒಳ್ಳೊರಲು "ಒರ್ಕೊರಲ್‌' ನೋ. 
ಒಳ್ಳೊರಳು "ಒರ್ಕೊರಲ್‌' ನೋ. 
ಒಕ್ಳೊನೆ (ನಾ) - ಒಕ್ಳೂವೆ: ಒಂದೇ ಪಟದ ಒಳ್ಕೊನೆಯ ದೋಣಿ 
(Cat-boat, ಇಂಕನಿ). [ಒರ್‌ (ಆ ಒಂದ್ಯು) * ಕೊವ್ಮೆ] 
ಒಕ್ಕೊಳೆ "ಒರ್ಕುಳ' ನೋ. 
ಒಕ್ಕೊಳಗ (ನಾ). ಒಂದು ಕೊಳಗ: ಒಕ್ಕೊಳಗ ಹೊನ್ನಿದ್ದವೇಳೆ 
ಊರೆಲ್ಲ ನಂಟರು ಜನವೆಲ್ಲ ಬಂಟರು (ಇಂಚಾಪ. ೧೨೨-೯೭). 
[ಒರ್‌ (ಆ ಒಂದ್ಯು) + ಕೊಳಗ] 
ಒಳ್ಳೋಣೆ (ನಾ). ಒಂದು ಕೋಣೆ. 
[ಒರ್‌ (ಆ ಒಂದ್ಯು) * ಕೋಣೆ) 
ಒಳ್ಳೋಲ್‌ "ಒರ್ಕೋಲ್‌' ನೋ. 
ಒಳ್ಳಾಣಿಸು "ವಕ್ಸಾಣಿಸು' ನೋ. 
ಒಗಂಟು, ಒಗಂಟೆ, ಒಗಟು, ಒಗಟಿ (ನಾ). ಸುಲಭವಾಗಿ 
ತಿಳಿಯಲು ಅಥವಾ ಬಿಡಿಸಲು ಸಾಧ್ಯವಾಗದ ಮಾತು; ಗೂಢ 
ವಾದ ಮಾತು; ಪ್ರಹೇಳಿಕೆ; ಒಡಪು. "ಒಗಂಟುವೇಟ್‌'? 
ಪರಾ. ಒಗಂಟೆ: “ಪ್ರವ(ಲ್ಲೀ)ಲ್ಲೀಕ್ಕಾ ಪ್ರಹೇಳಿಕಾ- ಈ ೨ 
ಒಗಂಟಿ” (ಹಲಾಯು. ೨೫-೧೫೧); *ಆಖ್ಮಾಯಿಕೆ ಕಥೆಯೆಂಬುವಿ 
ವಾಖ್ಯಾನಮೊಗಂಟಿ ತಾಂ ಪ್ರಹೇಳಿಕೆಯಕ್ಕುಂ ೫ (ವಸ್ತುಕೋ. ೮೧-೩೬). 
ಒಗಟು: ಭ್ರಾಂತಿಯಲಿ ಪೇಳ್ನೊಗಟು ಪದ್ಮವೆನಲು (ಪ್ರೌಢರಾ. 
೧-೪೮) ; ಹೆಂಗಸರಿಗೆ ಒಗಟನಂತೆ ಮಾತಾಡುವುದೆಂದರೆ ಆಸೆ (ಕೇಪ್ರಕ್ಕೆ. 
೩೦೭). ಒಗಬೆ: ನೆರೆದ ವಿಶ್ವದ ಒಳಗೆ ಹೊಜಗೆ ನಾರಣನೆಂದ 
ಮಜಕಿನುಡಿಯ ವೇದದೊಗಟಿಯರ್ಥವಂ ಅಜದದಜ ಹೃದಯಮಂ 
ತೆಜಕೆದು (ಸಾನಂಚ. ೨-೧೬೩); ಒಗಟಿಯೇನೀ ಸೃಷ್ಟಿ? ಬಾಳಿನರ್ಥನ 
ದೇನು? ಬಗೆದು ಬಿಡಿಸುವರಾರು (ಮಂಕುಕ. ೬). "ಓಗಟಿ ? ಪರಾ. 
ಒಗಟಾಗ್ರು, ಒಗಟಿಯಾಗು - (ಬಿಡಿಸಲಾಗದ) ಸಮಸ್ಯೆಯಾಗು; 
ಕಗ್ಗಂಟಾಗು: “... ನಿಮ್ಮ ಮಾತೇ ನನಗೆ ಒಗಟಾಗಿದೆ ” (ಪದ್ಮಸ. 
೨೫೭); ಇವರ ಮೌನ ಅವಳಿಗೆ ಒಗಟಾೂಯಿತು (ರಂಗನಾ. ೧೬೦); 
ಅಂತೂ ನಿಮಗೊಂದು ಭಾರಿ ಒಗಟಿಯಾಗಿಬಿಟ್ಟಿನಲ್ಲ ಇವನು 
(ವೀರಯೋ. ೯). ಒಗಟುಹಾಕು - ಒಡಪು ಹೇಳು: ಒಗಟುಹಾಕಿ 
ಹೆಸರು ಕೇಳುವ ರೂಢಿ ನನಗೆ ಮರೆತಿದೆ (ವೈದ್ಯರಾ. ೭೧). 
(ಡೇ. ॥ ತುಳು. ಒಗಟ್‌] 


ಒಗೆಂಟುವಡು 


ಒಗಂಟುವಡು (ಕ). ಸಮಸ್ಯೆಯನ್ನು ಹೊಂದು: ಶ್ರೀರಂಗರಾಯ:- 
(ಹರವಸದ ಕರುವಿಯನ್ನ ಭಿಮುಖನಾಗಿ, ಒಗ ಂಟುವಟ್ಟಿರುವನು) 
(ಮಂತ್ರಶ. ೧೨೩-೨೨). [ಒಗಂಟು + ಪಡು] 

ಒಗಂಟುವೇಲ್‌ (ಕ್ರಿ). ೧. ಒಗಟಿಯನ್ನು ಒಡ್ಡು. ೨. ಗೂಢವಾಗಿ 
ಹೇಳು: 
ತಿಯಂ ಮಾಲಸ್ರಿನೆಗಂ ಜಲಕ್ಯನಿರೆ ಪೇಟದೆ ಕೆಮ್ಮ [ನೊಗಂಟು] [ಪಾಠಾಂ. 
ನೆಗಂಟು, ನೊಆಂಟು]ವೇಟ್ದು ಚಿಃ ನೋಟಲ್ಬುದೆ ಮುಯ್ವನಾ ಕೃತಿಗೆ 
ಪಂಚಿಕೆವೇಟ್ಟ್ಪುದದರ್ಕೆ ಟಪ್ಪಣಂಬೇಲ್ಬುದು ಟೀಕುವೇಲ್ಪುದೆನೆ ಪೇಲ್ಡ 
ವನುಂ ಕವಿಯೆಂಬ ಲೆಕ್ಕಮೇ (ಕಾವ್ಯಾವ. ೨೯೯) ; ಅರ್ಥಮಂ ಪ್ರಕಟಸಿ 
ಪೇಜದೊಗಂಟುವೇಟ್ಟ್ವ ಕವಿಯುಂ ಕವಿಯೇ (ಪಾರ್ಶ್ವಪು. ೧-೭೫). 

[ಒಗಂಟು 4 ಪೇಟ್‌] 

ಒಗಂಟೆ "ಒಗಂಟು' ನೋ. 

ಒಗಚು (ನಾ). ಒಗರು: ಹುಳಿಯಲ್ಲ, ಒಗಚಲ್ಲ, ಸಿಹಿಯಲ್ಲ, ಕಹಿ 
ಯಲ್ಲ; ಅದರಲ್ಲಿ ಧ್ವನಿಯಿಲ್ಲ, ವಾಸನೆಯಿಲ್ಲ, ಆಕಾರವಿಲ್ಲ (ವಚಭಾ. ೩೫೦); 
ಉಚ್ಚಧ್ಯೈೇಯಸಾಧನೆಯ ಹಂಬಲ ಸಿಹಿ - ಇವುಗಳ ನಿಕಟ ಮಿಶ್ರಣದಲ್ಲಿ 
ವೃಕ್ತಿಯ ಬಾಳು ತನ್ನ ಒಗಚನ್ನು ಕಳೆದುಕೊಳ್ಳುವುದು (ಏಳಜೀ. ೬೧); 
ವರ್ಣನೆಗಳಲ್ಲಿ ದುಂದುಗಾರಿಕೆ ಕಂಡರೂ ಓಗೆಚಿಲ್ಲ (ನಂಜುಂಡ. ೧೫೧). 

[< ಒಗರ್‌] 

ಒಗಟು "ಒಗಂಟು? ನೋ. 

ಒಗಟೆ "ಒಗಂಟು' ನೋ. 

ಒಗಡಿಕೆ (ನಾ). ವಾಂತಿ; ವಮನ: ಬಯಲಿಂಗೆ ಕಡೆಯಿಲ್ಲ ಮರುತಂಗೆ 
ತೆಡೆಯಿಲ್ಲ ರುಚಿಗೆ ಖಂಡಿತವಿಲ್ಲ ಸುಖಕ್ಕೊ ಗಡಿಕೆಯಿಲ್ಲ (ಅವಚಂ. 

ಒಗಡಿಕೆಯಂಗದೊಳಿರ್ದೆರೇನಾತ್ಮನ ಬಗೆಯೆಂಬುದದು 
ಸುಪವಿತ್ರಾ (ಭರಚ. ೬೯-೯೪). [ಒಗಡ್ಕು * -ಇಕೆ] 

ಒಗಡಿಸು (ಕ್ರಿ). ೧. ವಾಂತಿಮಾಡು; ಕಾರು: ಉಟ್ಟು ಕಳೆದ ಮೆಯ್ಲಿ 
ಗೆಗೆ ಸವಿದೊಗಡಿಸಿದ ಕೂಚಕ್ಸಿ ಕಯ್ಕಾಂತವಂ ಬೇಟ ಸಂದೆಗವಿಲ್ಲೆನಿಪ್ಪಾ 
ಪ್ರತಿಜ್ಞೆ ಹಂಪೆಯ ರಾಘವಾಂಕ ನಿನಗಲ್ಲದಹುದೇ ( ಹಚಕಾ. ೧೧-೨೮) ; 
ಗಡಣದೊಳುಂಬದರೆಲ್ಲಂ ಹಡಿಕೆಯ ನಾತಕ್ಕೆ ಪೇಸಿಯೊಗಡಿಸಿ ಮೂಗಂ 
ಹಿಡಿದುಣಿಸಂ ತೊಆಕಿದಿರೆ (ಧ ಮ ೯ ಪ. ೨-೫೯) ; ನೊಗವನೀಡಾಡಿದವು 


೨೫೬-೧೧೬೯) ; 


೧೧೯೧ 


10 


15 


20 


25 


ಕುದುರೆಗಳೊಗಡಿಸಲು ರಕುತವನು (ಕುವ್ಯಾಕ. ೩-೨೪). ೨. ಹೊರ |30 


ಸೂಸು; ಉಗುಳು : ಮದ್ಬಾಣಮಹಿಮೆಯನೊಗಡಿಸಿತು ಕಾಲಾಗ್ನಿ 
(ಕು ವ್ಯಾ ಅ. ೧೨-೩೮). ೩. (ಆಲಂ) ಜುಗುಪ್ಸೆಯಾಗು; ಹೇಸಿಕೆ 
ಯೆನಿಸು; ಅಸ ಸಹ್ಯವೆನಿಸು : ಇನ್ನು ಹೊಗ ಬ Hdd ಹುಸಿ 
ಬಂದಪುದು ( ಹಚಕಾ. ೧೧-೨೩) ; ಒಗಡಿಸದೆ ನಾನಾವರ್ಣದೆಂಜಲ ತಿಂದು 


ಬಾಳುವ ಗನ್ನಗತಕದ ವೇಶ್ಶೆಯರ ಸುಡಲಿ (ಜೀವಂಚ. ೩-೩೬); ಮಗನೆ |55 


ಮದುವೆಯನೊಬ್ಲದೇತಕ್ಕೊಗಡಿಸುವೆ ಗಾಹ್ಹಸ್ಥ್ಯ ವನು (ನಿಭಾಗ. 
೫-೧-೬) ; ಬುದ್ಧಿವಂತರ ಮಾತು ಮನಸಿಂಗೆಯೊಗಡಿಸುವುದು ದುರಾತ್ಮ 
ರಿಗೆ (ಮೋಹತ, ೪೧-೧೩). [ಒಗಡ್ಳು * -ಇಸ್ಕು] 

ಒಗಡು (ಕ್ರಿ). ಹೊರಚೆಲ್ಲು; ಕಾರು; ಕಕ್ಕು: ಹೋಮದಿ ಹೊತ್ತಿ 
ದಳ್ಳುರಿ ನಭವನಡರಿತು ತುತ್ತನೊಗಡಿದನನಲ (ಕೌಶಿರಾ. ೧೯-೩೭); 
ಹಬ್ಬ ವಾಯಿತು ಮಾರಿಮಸಣಿಯರಡಗನೊಗಡಿದರು (ಕೌಶಿರಾ. ೨೧-೪೪). 
"ಒಗಡಿಸು) ಪರಾ. [2] 

ಒಗೆಡುಗಿಡಿ (ನಾ). ಹೊರಹೊಮ್ಮಿದ ಕಡಿ; ಹೊರಸೂಸಿದ ಕಿಡಿ: 
ಒಗಡು [ಪಾ ಕಾಂ. ತಗಡು ಬಗಡ್ಕು ಹೊಗರು]ಗಿಡಿಗಳ ಸೂಸುವುರಿ 


ಧಾರೆಗಳ ಘೃತಲೇಪನದ ಬಂಧದ ಹೊಗರುಗಣೆ ಹೂಳಿದುವು (ಕುವ್ಯಾಶ. | 45 


೩-೫). [ಒಗಡು + ಕಿಡಿ] 


ಓಗಸ್ಕು 


ಒಗತನ "ಒಕ್ಳ್ಕತನ' ನೋ. 

ಒಗತನಗೆಡು (ಕ್ರಿ). ಬಾಳುವೆ ಹಾಳಾಗು; ಸಂಸಾರ ಕೆಡು: ಇಂತಿವಳ 
ಮನೆವಾರ್ತೆಯ ಕಂಡು ಒಗತನಗೆಟ್ಟ ಬದುಕು ಬೇಡ ಎಂದೆ (ಮೋಳಿಮಾ. 

[ಒಗತನ (೮ ಒಕ್ಕತನ) + ಕೆಡು] 


೨೬೬-೮೧೮). 


ಕಾಟ್ಟುರಮಾಗೆ ಕಾವ್ಯರೆಸಮರ್ಥಮುಮುಕ್ಕರಮುಂ ಪ್ರತೀ| 5| ಒಗನಿ "ಒಗುನಿ? ನೋ. 


ಒಗಬಳ್ಳಿ (ನಾ). ಒಂದು ಊರಿನ ಹೆಸರು: ಪುಲಿಕಡ್ಡ ಅರಸರ್‌ ಸಿಯ 
ಗೆಲ್ಲರ್ಕ್ಯಾಗಿ ಕೊಮಾರನ್‌ ಕಿರ್ಕ್ಯೊಳತ್ತು ಒಗಬಳ್ಳಿಯುಳೆಲಿದುವಿಲ್ತೊಂ 
(ಎಕ. ೫೪1, ತುಮಕೂ. ೯೧-೧೨ ; 775). [ಒಗ್ಗ* ಬಳ್ಳಿ] 
ಒಗರ್‌, ಒಗರು (ನಾ). ೧. ಆರು ವಿಧವಾದ ರಸಗಳಲ್ಲಿ ಒಂದು; 
ಕಷಾಯ: “ ತುವರಮೆನಲೊಗರಕ್ಕು”” (ಮಲಂಗರಾ. BO ಘನ 
| ಮಧುರವಾ ತಿಕ್ತೆ ಕಟುವಾಮ್ಲವೊಗಳೈದಿವೆನಿಪ ರಸದಿಂ (ವೀಕೈಪು. 
ಒಗರುಪ್ಪು ಕಹಿಸಿಹಿ ಹುಳಿಕಾರಗಳ ತೆಗೆತೆಗೆದೀವುತಿಹನು 
ನಾಲಗೆಗೆ (ಭರಡ. ೪-೯೩). ಒಗೆರು : ೧. ಫಲಪತ್ರ ಕುಸುಮರಸ ಗಂಧ 
ಕಾರ ಒಗರು ಹುಳಿಮಧುರವೆಲ್ಲಕೆ ಜಲ ಒಂದೇ ಹಲವು ತೆಆನಾದಂತೆ 
(ವಚಶಾ. 11, ೩೨೩-೪); ಗುಳ್ಳದೆಳಗಾಯ ಹರಳಂತೆ ಕತ್ತರಿಸಿಯೊಗರು 
ಹೋಹಂತುಕ್ಯರಿಸಿಕೊಂಡು (ಸೂಪಶಾ. ೪-೩೨); ಉದುರಿದೆಲೆಗಳಿಂದ 
ಒಗರಾಗಿ ಬೆಚ್ಚಗಿರುವ ಬೆಟ್ಟಿದ ಜೊ ಗಿನ ನೀರುಗಳನ್ನೆಲ್ಲಾ ಕುಡಿದು 
ದಾಯಿತು (ಶಾಕುಂತ. ೫-೧೯). ೨. (ಆಲಂ) ಅನುಭವವಿಲ್ಲದ; 
(ಕಚೇರಿಯ) ಕೆಲಸದಲ್ಲಿ ಅಪಕ್ಟವಾದ : ಹುಡುಗ ಇನ್ನೂ ಒಗರಾ 
ಗಿದ್ದಾನೆ (ರೂಢಿ). &, (ಆಲಂ) ಅಹಂಕಾರ, ಮದ: ಇಂದು 
ಮತಿ... ತನ್ನೆ ಒಗರಿನಲ್ಲಿಯೇ ಇದ್ದಳು (ಅಪನಾ. ೫೩); ಕಲ್ಲಪ್ಪ 
ಒಗರಿನಿಂದಲೇ ಕೇಳಿದ (ಮನೆಜಿ.೯೪). "ತೊಗರ್‌', "ತೊವರ್‌' ಷರಾ. 
[ದೇ. ॥ ತಮಿ. ಉವರ್‌; ಮಲ. ಓರ್‌, ಉವರ್‌; ತುಳು. ಒಗರ್‌, 
ಉಗರ್‌, ಉಬರ್‌ ಉಬಾರ್‌; -ತೆಲು. ಒಗರು, ವಗರು; ಗೊಂಡಿ. 
ಸಮ್ವೊರ್‌; ಕುಣ. ಸಾರು ಎ ಉಪ್ಪು; ಕುವಿ. ಹಾರೂ - ಉಪ್ಪು] 
ಒಗರ (ನಾ). (?): ಆ ಪಾರದ ಒಗರನ ಹೋಹನು (ಸೌಇಎ. ೧೯೨೯, 
ಉಡುಪಿ. ೪೯೭-೩೨; 1310). [?] 
ಒಗರಡಕೆ (ನಾ). ಬೇಯಿಸದ ಅಡಕೆ; ಹಸಿಯಡಕೆ; ಸೊಕ್ಕಡಕೆ : 
ಭೋಜನಮಂ ಮಾಡಿಸಿ ಒಪ್ಪಿಡಿವೊಗರಡಕೆಯ ಭಾಗವನು ಯೆರಡೆರೆ 
ಯೊಳು ನಿಂಬೆಯ ಹಣ್ಣಿನ ಪ್ರಮಾಣದ ಸುಣ್ಣಮನಿಕ್ಕಿ ವೀಳೆಯಮಂ 
ನೀಡಲ್‌ (ಪುಣ್ಯಾ ಸ್ರ. ೩-೧೯ ವ); ಒಗರಡಕೆಯನ್ನು ಎರಡು ಹೋಳಾಗಿ 
ಕೊಯ್ದು (ವಿನೈವಿ. ೧೧೦). [ಒಗರ್‌ 4 ಅಡಕೆ] 
ಒಗರು `ಓಗರ್‌' ನೋ. 
ಒಗರುಕಾಯಿ (ನಾ). ಎಳೆಗಾಯಿ ; ಕಸುಗಾಯಿ : ಪಶುವು ಒಗರು- 
ಕಾಯಿ; ಮಾನವನು ಹುಳಿ-ಕಾಯಿ, ದೇವನು ಹಣ್ಣು (ವಿಚಾಮಂ. ಆ೨). 
[ಒಗರು (ಆ ಒಗರ್‌) + ಕಾಯ್ಕಿ (£ ಕಾಯ್‌) 
ಒಗೆರುಜೋಳೆ (ನಾ). ಒಂದು ಬಗೆಯ ಜೋಳ: ಒಗರುಜೋಳದ 
ಕಡ್ಡಿಯನ್ನು ದನ ಅಷ್ಟಾಗಿ ತಿನ್ನುವುದಿಲ್ಲ (ರೂಢಿ). "ಸೀಜೋಳೆ?. ಪರಾ. 
[ಒಗರು (ಆ ಒಗರ್‌) * ಜೋಳ] 


೮-೧೬-೪೧) ; 


| ಗಸ (ನಾ). ಒಂದು ತೆರಿಗೆ (?) : ನನ್ಹಾದೀವಿಗೆಗೆ ಬಿಟ್ಟಿ ಒಗಸ ಹಾಗ 


೧ ಮತ್ತವಾ ದೇವರೆ ತೋಂಟದ ಹೆಜ್ಜುಂಕಮುಮ ಸರ್ವನಮಸ್ಕಮಾಕೆ 
ಬಿಟ್ಟರು (ಸೌಇಇ. 21-11, ೧೫೨-೩೯ ; 1103). [?] 

ಒಗಸ್ಕು "ಒಗೆಯಿಸು? ನೋ. 

ಒಗೆಸ್ಕು (ಕ್ರಿ). ಸೇರು; ಒಗ್ಗು ; ಹಿತವಾಗು : ರೂಪಾತಿಶಯಮು 
ಮನರಿಂಜಯಂ ಕಂಡು ಕೇವಣಿಸದ ಮಾಣಿಕಮುಂ ಕುಡದ ಕೂಸುಮಿನ್ನಾ 


|. ರ್ಗೊಗಸುಗುಂ [ಪಾಕಾಂ. ರ್ಗೋಸುಗಂ) (ಅರ್ಧನೇ. ೩-೧೦ ವ): [7] 


ಒಗಸುಗಂ 


ಒಗಸುಗಂ (ಅ). ಹೆಚ್ಚಳವಾಗಿ ; ಅತಿಶಯವಾಗಿ; ಅಧಿಕವಾಗಿ: 
ಮೆಲ್ಪಿನ ತೊದಳ್ನುಡಿಗಪ್ಪೊಡಮೆಯ್ದೆವಾರವೇನೊಗಸುವ[ಗ3ಮೆಂದು 
[ಪಾಠಾಂ. ನೊಗಸುಗವೆಮೊಲ್ಲು, ನೊಗಸುಗುಮಂತೆ]ತಳ್ತ ಗಲನಾಕೆಯನಾ 
ಲಲಿತಾಂಗವಲ್ಲಭಂ (ಅದಿಪು. ೨-೭೫) ; ಬಿಗಿದೊಗೆದ ನಿನ್ನ ಮೊಲೆಗಳ ಮೃಗ 
ಮದದ ಪುಳಿಂಚು ಗಳ ಪರಿತ್ತಿರಲೆಡೆಯಾದಗಲುರಮನೆನಗೆ ಪಡೆದಜ 
ನೊಗಸುಗಮಲ್ತಿಲೆಗೆ ನಿನ್ನನೆನಗೆಯೆ ಪಡೆದಂ( ಸಂಷಭಾ. ೮-೬೭); ಅಗಣಿತ 
ಗುಣಂಗೆ ಕರ್ಣಂಗೊಗಸುಗಮೇ ಕಟ್ಟು ಬೀರವಟ್ಟಿ ಮನರಸಾ (ಪಂಪಭಾ. 
೧೨-೪೯); ಒಗಸುಗಮಲ್ಲದುಳ್ಳುವನೆ ಪ್ರೇಲಟ್ಡಪೆನೆನ್ನುಮುತ ಕ್ಕ ೯ 
ವಿಕ್ರಮಂ (ಎಕ. 11, ೧೩೩-೩೦; 982); ಮೃಗಮದತಿಲಕಕಲಂಕಂ 
ಮೊಗಸಿದುದಿಲ್ಲೇಕೆ ನಿಟಲ ಮೃಗಧರಖಂಡಕ್ಕೊಗಸುಗಮದಿಬ್ಲಜೇಕೆಲೆ 
ಮೃಗಲೋಜನೆ ಬಂದುದಳಕ ರಾಹುಗ್ರಹಣಂ (ಅನಂಪು. ೧೨-೫೭). [?) 
ಒಗಿಸು (ಕ್ರಿ). ಚೆಲ್ಲಿಸು; ಸುರಿಯಿಸು; ಹೊರಸೂಸುವಂತೆ ಮಾಡು: 
ನಾಲ್ಕೊಗನ ಕರಕಲಶದಲಿ ಗೂಢದಿ ಮುಗಿದ ಗಂಗಾಜಲವ ಪೊರನಡಿ 
ಸಿಯೆ ಭಗೀರಥನು ವ£ವೊ]ಗಿಸಿ ಭೂಮಿಗೆ ತಂದು ಹರಹಿದ (ಗಗತಾ. 
೧೦-೧೪). (ಒಗ್ಗು + -ಇಸ್ಕು] 
ಒಗ್ಗು, (ಕ್ರಿ). ಒಳ್ಳು (ಭೂತಕೃ) ; ಒಕ್ಕು (ಭೂತನ್ಯೂ). ೧. ಹೊರ 
ಸೂಸು; ಚೆಲ್ಲು; ಸುರಿ: ಮಂಗಳ ಲಾಜಾವರ್ಷದಂತೆ ಹಾರ ನಿಕರಂ 
ಗಳಿಂದುಚ್ಚಳಿಸುತ್ತಮಲ್ಲೊಗುವ ಮೌಕ್ತಿಕ ನಿಕಾಯದ ನಡುವೆ(ಕಾದಂಪೂ. 
೫೮೮) ; ಅಕ್ಷಿಗಳನೊಗುವ ಹರ್ಷಾಶ್ರುಗಳ್ಳಿತ್ತು (ಉದ್ಭಟ. ೧೧-೩); 
ಬಯಲಾಯ್ತು ಗಡ ಗಂಧರ್ವರಾಟೋಪ ನೆಲದೊಳೊಕ್ಕೊಡೆ ಶೋಣಿತಕೆ 
ಆೂಟಳವ ಹಿಡಿ ಬರಹೇಳು ಶಾಕಿನಿ ಕುಲವ (ಕುವ್ಯಾಅ. ೨೨-೮); ಮುತ್ತ 
ನೊಗುವರೆ ಮೊಜನ ತೌಡಿಗೆ (ಕೌಶಿರಾ. ೨೩-೩೦). ೨. ಹರಡು; 
ಆವರಿಸು; ಮುತ್ತು : ಒಳಗೊಳಗೆ ಹೊಯಿವಾಡಿ ಹೊರಳುವ ಭಟರನಗಿ 
ದೊಗುವ ಬಲುಗತ್ತಲೆಯ ಕೋಳಾಹಳವ (ಕುವ್ಕಾದ್ರೋ. ೧೭-೪) ; ಮಿಕ್ಕ 
ಮಾತೇನಾ ನೃಪನ ಸುಕೀರುತಿ ದಿಕ್ಕುಗಳನು ನೆಜಿತೀವಿ ಒಕ್ಕುದಂಬರವ 25 
(ಅಂಜಚ. ೪-೬) ; (ಕುವ್ಯಾಅ. ೨೪-೧೫ ನೋ). "ಉಗ್ಕು' ಪರಾ, [2] 
ಒಗ್ಗು (ನಾ). ೧. ಹೊಮ್ಮುವಿಕೆ; ಉನ್ಮೇಷ. "ಒಗುಮಿಗ್ಗೆ? 0 
೨. ಉತ್ಸಾಹ; ಸಂತೋಷ. "ಒಗುಗೊಳ್‌' ಪರಾ. 
[ಆ ಒಗ್ಗು. / ತಮಿ. ಓಗೈ ಎ ಸಂತೋಷ) | 
ಒಗುಗೊಳ್‌ (ಕ್ರಿ). ಸಂತೋಷಪಡು (?): ಕೊಣ್ಣದೊಳ್‌ ಕಿಚ್ಚಂ|50 
ಪುಗುವೆನೆನ್ಡೊಗುಗೊಣ್ಣು ಕಿಚ್ಚುಪೊಕ್ಕು ಸುರಲೋಕಮೇಜದೋೊನ್‌ 
(ಸೌಇಇ. 1X-, ೯-೭; 9ನೆಯ ಶತ). [ಒಗ್ಗು * ಕೊಳ್‌,] 
ಇಗುನಿ, ಒಗನಿ (ನಾ). ಒಂದು ಬಗೆಯ ಮರ; ಪೀಲುವೃಕ್ತ: 
ವೊ ಒ]ಗುನಿಯ (ಪಾಕಾಂ. ಉಗುನಿಯ]ಮರನಿಂದೀಶಾನ್ಮದಿಗ್ಭಾಗ 
ದೊಳ್‌ ಪುತ್ತೊಗೆಯೆ ಪಡುವಲಯ್ಗೆಯ್ಶಂತರೆಂಬೋಗಿ ಕೆಯ್ಯೊಂಡಗುಟಕೆ 
ಪುರುಷಷಟ್ಯಾ ಕಾರದೊಳ ತೋಯಮಕ್ಕುಂ (ಲೋಕೋ ಪ. ೫-೩೨). 
ಒಗೆನಿ: ಬೆಟ್ಟದಲ್ಲಿ ಹುಟ್ಟಿ ದಂಥಾ ಆ ಜಗನಿಯಲ್ಲಿ ಆಕ್ರೋಟ, ಕರ್ಪರಾಲ 
ಎಂಬ ಎರಡು ಶಬ್ದಂಗಳು ನೆಗಟ್ಗು (ನಾಟರಾ. ಕಿ); ನಗರೆಯೆಲೆ ಕನಕ 
ಪತ್ರಮುಮೊಗನಿಯ ತಿಗುಡಿಂತಿವೆಲ್ಲವುಂ ಕೊಟ್ಟದೊಳಿಕ್ಕುಗೆ (ಅಶ್ವಶಾ. 
೧೧-೪೪). "ಉಗುನಿ' ಪರಾ. [ಆ ಉಗುನಿ] 
ಒಗುನೆತ್ತರು (ನಾ). ಸುರಿಯುವ ರಕ್ತ; ಬಸಿಯುವ ನೆತ್ತರು: 
ಅರಿದ ಕೊರಳಿನ ಬಸಿದ ಬಂಬಲುಗರುಳ ಜರಿವ ಕಪಾಲದೊಗುನೆತ್ತರ 
ರಣಾವನಿ ಕಜಕಿವುತಿರ್ದುದು ರೌದ್ರಮಯ ರಸವ (ಕುವ್ಕಾದ್ರೊ . 
೧೫-೬೪); ತೊಲಗುವಜ್ಜೆಯನುದಿರ್ದ ತುಪ್ಪಳ ಬಳಿಯ ಮಲಗಿದು 
ಮೆಲುಕಿಜಕಿದ ನೊರೆವಳಿಯ ನೊಣವಿಅಕಿದಾಡಿದೊಗುನೆತ್ತರಿನ ಬೆಂಬಳಿಯ | 45 
(ತೊರರಾ. ೩-೩-೧೧). [ಒಗ್ಗು * ನೆತ್ತರು (ಆ ನೆತ್ತರ್‌)] 


ಕ್ರಿ 


15 


40 


೧೧೯೨ 


೨೨ ೨] 


ಒಗೆ 


2 


| ಒಗುಮಿಗಿಸು (ಕ್ರಿ). ಅತಿಶಯವಾಗಿಸು ; ಹೆಚ್ಚಾಗಿಸು: ಬಗೆಯೊಳಿಹ 


ಜಗವೆ ನೀನು ಒಗುಮಿಗಿಸಿ ಬಾರೆ ಬಾ ಆಗಿ ಭಾನು (ಹೃದಸ. ೧೨-೧೦); 
ಸುಪ್ತ ಮಾನಸದಾಸೆ ಪ್ರಜ್ವಲಿಸಿ ಕಿಡಿಕಾರಿ ನೈಜ ಸತ್ವನನೆಲ್ಲ ಒಗುಮಿಗಿಸಲಿ 
(ಪಿಪಾಸೆ. ೫೬). [ಒಗುಮಿಗ್ಳು + -ಇಸ್ಕು] 

ಒಗುಮಿಗೈೆ, ಒಕ್ಳುಮಿಗೆ (ನಾ). ಆಧಿಕ್ಯು; ಹೆಚ್ಚಳ; ಅತಿಶಯ: 
* ಒಗುಮಿಗೆಯೆನೆ ಬಹೆಳ” (ಭಾರನಿ. ೧೮) ; ಒಗುಮಿಗೆಯ ಕೋಪದಲಿ 
ಕೋದನು ಸರಳಿನಲಿ ನರನ (ಕುವ್ಯಾಭೀ. ೬-೨೦); ಒಗುಮಿಗೆಯುಪ 
ಚರದಿಂ ಸಂತೋಸಷಂಬಡಿಸುತ (ಜಯಕಾ. ೮-೧); ಒಗುಮಿಗೆಯ 
ಹರುಷದೊಳಡರ್ದಳಂಗನೆ ಮಣಿವರೂಥಮಂ ನಿಜಮಿದೆಂದು (ಜೈ ಮಿಛಾ. 
೧೮-೬೩)- ಒಕ್ಳುಮಿಗೆ: ಜಕ್ಕವಕ್ಕಿಗಳೆಲ್ಲ ತಕ್ಕೆಯನುಳಿದು ಪ್ರಾಣಕ್ಕೆ 
ವಲ್ಲಭರಾದವರಂ ಒಕ್ಕೂಮಿಗೆಯ ದುಃಖದಿಂ ಪೋದವು ದಿಕ್ಕುದಿಕ್ಕಿಗೆ 

[ಒಗ್ಗು + ಮಿಗೆ?) 

ಒಗುಮಿಗ್ಗೆ (ಅ). ಹೆಚ್ಚಾಗಿ; ಅಧಿಕವಾಗಿ: ದುಗುಲನಿವಾಳಿಯ 
ನಿಟ್ಟಿಂಘ್ರಿಗೆಜಗಲೆಂದೊಗುಮಿಗೆ ತಲೆವಾಗುವಾಗ (ಭರ ಚ. ೯-೩೨); 
ಪುರಾತನರು ಒಗುಮಿಗೆ ಧೂಪವನೆಸಗಿದರು (ನೋಳಿಪು. ೫-೧೫೩). 

` [ಆ ಒಗುಮಿಗೈೈ] 

ಒಗೆ, (ಕ್ರಿ). ೧. ಹುಟ್ಟು; ಕಾಣಿಸಿಕೊಳ್ಳು ; ಸಂಭವಿಸು: “ ಒಗೆ-ಜನನ 
ವಸ್ತ್ರಪ್ರಕ್ಷ್ಲಾಳನಯೋಃ ” (ಶಮಧಾ) ; “ಜನನದೊಳಗೊಗೆ (ಶಬ್ದಮಂ. 
೪೦); ಬಗೆಬಗೆದು ಕೇಳು ಬುಧರೊಲವೊಗೆದಿರೆ ಹೃದಯದೊಳ್‌ (ಕವಿರಾ. 
೧-೧೩); ಆಹಿತಾಗ್ನಿ ಗಳ ಮೆಯ್ಕೊಳೊಗೆದ ಶ್ರಮಸ್ವೇದಬಿಂದುಗಳ್‌ 
(ಪಂಚತಂ. ೧೧೮-೧೨); ಜವಳಿವೆಆಕಿ ಮನುಜರೂಪದಿನವನಿಯೊಳೊಗೆ 
ದಂತೆ (ಯಶೋಚ. ೧-೬೨) ; ತನ್ನಯ ಮನದೊಳೊಗೆದ ಹರುಷದಲಿ 
(ತ್ರಿಪುಸಾಂ. ೧೯೮); ಕಾಡಿನಲಿ ಕಿಚ್ಚು ಒಗೆದಾಗ ಮಾರುತನ ಕೂಡಿಕೊಂ 
ಡಂತೆ (ಸರ್ವಜ್ಞ. ೮೭೪). ೨. (ಮೇಲಕ್ಕೆ) ನೆಗೆ; ಹಾರು: ಅಂತು 
ಪೊಯ್ದೊಡೆ ಪೊಡೆಸೆಂಡಂ ಪೊಯ್ದಂತೆ ಮೇಗೊಗೆದು ಸೆಣಸೆ (ಪಂಸಭಾ. 
೩-೩೦ ವೆ); ಖಲನಾಕಾಶಕ್ಕೆ ತೊಟ್ಟೆ ಂದೊಗೆದಂ (ಜ ಗವಿ. ೧೫-೨); 
ಬೇಗದಿಂ ಮಡದಿಯಂ ಪಿಡಿದುಕೊಂಡು ಗಗನಕ್ಕೊಗೆದು (ವರ್ಧ ಪು. 
೧೫-೪೯ ವ). &. ಎಸೆ; ಬಿಸಾಡು: ಬಗೆಗೊಳ್ಳದೆ ಬಾವನ್ನರೆ ಸಂಗವ 
ನೊಗೆದು ಈಡಾಡುವ ಓಜೆವಂತರನು (ಶಿವಗೀ. ೧೫೩-೭೮೫) ; ಸೂಸುವ 
ಮನವನ್ನು ಹೇಸದಲೆ ಹರಿದೊಗೆದು ಲೇಸಾಗಿ ಇಪ್ಪ ಶಿವಯೋಗಿ ಗುರು 
ಪಿನ ಕೂಸು ತಾನಿರುವ (ಸರ್ವಜ್ಞ. ೫೪೫). ೪. ಹೊಡೆ; ಕುಟ್ಟು: 
“ಒಗೆವ ಪೆಟ್ಟಿಣಿಗೆ ಕರಪೀಠವಕ್ಕು” (ಮಂಗರಾ. ೪೬-೬); *ವಸ್ತ್ರಮಂ 
ಕುಸುಕುವಲ್ಲಿಯು ತಾಡನದೊಳು ಜನನದೊಳಗೊಗೆ? (ಶಬ್ದಮಂ. ೮೦). 

ಒಗೆದುಬಿಡು - ಎಸೆ; ಬಿಸಾಡು: *ತಿನ್ನದಿದ್ದರೆ ಹೋಗಲಿ... 

ಒಗೆದುಬಿಡಬಹುದಾಗಿತ್ತಲ್ಲಾ ಎಂದೆ (ಭಾರತಿ. ೯); ಜಯಸೇನನು 
ಅವಳನ್ನು ನೋಡಿದ ಕೂಡಲೇ ಆ ಕಲ್ಲನ್ನು ಒಗೆದುಬಿಟ್ಟನು (ಮಣಿಸ. 
೮೪). [?) 

ಒಗೆ (ಕ್ರಿ). (ನೀರಿನಲ್ಲಿ ಅದ್ದಿ) ಬಟ್ಟಿಯನ್ನು ತೊಳೆ; ಸೆಣೆ; ಸೆಳೆ: 
ಆ ಒಣೆ-ಜನನ ವಸ್ತ್ರಪ್ರಕ್ಷಾಲನಯೋಃ” (ಶಮಧಾ); “ವಸ್ತ್ರಮಂ ಕುಸುಕು 
ವಲ್ಲಿಯು ತಾಡನದೊಳು . . . ಒಗೆ? (ಶಬ್ದಮಂ. ೮೦); ಮುನಿಜನಂ 
ಗಳೊಗೆದಾಜಲಿಕ್ಕಿದ ತಳಿರ್ಗಾಸೆಗಳ [ಸೋರ್ದ ಬಣ್ಣದಿಂ ಬೆಳರ್ಗೆಂ 
ಪಿಡಿದು. . | (ಕಾದಂಪೂ. ೧೧೭); ಯಜ್ಞ ದತ್ತೆ ಕೂಸಿಗೆ ಪಾಸುವ ಸೀರೆಗಳ 
ನೊಗೆಯಲೆಂದು ಪೋಗುತ್ತುಂ (ಪಂಚತಂ. ೧೮೮-೧೪); ಕುದಿಸಿ 
ಉದಕದೊಳಲೆದು ಬೀಸುತೊಗೆದು ಪರಡಿ ತೆಗೆತೆಗೆದು ಘಳಿಗೆಯನೊದ 
ಗಿಪುದು (ಬಸಪ. ೩೬-೪೭); ಬಟ್ಟಿ ಒಗೆಯಲು ಕೆಗೆ ಹೋಗಿದ್ದಾರೆ 
(ರೂಢಿ). 


(ಅಂಜಚ. ೭-೧೪೬). 


ಒಗೆ ೧೧೯೩ ಓಗ್ಗೇಲ 


ಒಗೆದುಕೊಳ್ಳು ಇ (ಬಟ್ಟೆಯನ್ನು) ಮಡಿಮಾಡಿಕೊ, ಶುಭ್ರ ಒಗ್ಗೆಯ್‌ "ಒರ್ಕೆಯ್‌' ನೋ. 
ಗೊಳಿಸಿಕೊ: “ನನ್ನ ಬಟ್ಟಿ ನಾನೇ ಒಗೆದುಕೊಳ್ಳಬೇಕಂತೆ...” | ಒಗ್ಗೆ ರ (ನಾ). ಸಮೂಹ: ಸಿಡಿಲೊಗ್ಗರದ ಬೊಚ್ಚೆ ಯಿಂ ಶೂರ್ಪನಖಿ 
(ಪುನರು. ೩೩೧). [2] ಬಂದಾಳಾ ಕಾನನಕೆ (ವಾಲಿಕಾ. ೬); ಸೇನಿಪ ಜ್‌ ಸಂದ ದೇವರ್ಕ 
ಒಗೆ (ನಾ). (ಬಟ್ಟಿ) ಒಗೆಯುವಿಕೆ; ಸೆಣೆತ; ಸೆಳೆಯುವಿಕೆ: ಈ ಳೊಂದೊಗ್ಗರಂ (ಕಾಮಾಶ್ವ. ೬೭-೧). "ಮೊಗ್ಗರ' ಪ [1] 
ಬಟ್ಟೆಗೆ ಈಗಾಗಲೇ ನಾಲ್ಕು ಒಗೆ ಆಗಿದೆ (ರೂಢ). [ಆ ಒಗೆ) | ಒಗ್ಗರಣೆ, ಒ ಗ ರಣೆ (ನಾ). ೧. (ಆಹಾರದಲ್ಲಿ ೫ 8 
ಒಗೆತ. (ನಾ). ೧. ಹುಟ್ಟು ನಿಕ; ಕಾಣಿಸಿಕೊಳ್ಳುವಿಕೆ: ಪಸಿಯೊರಟು | ಮಾಡಲು) ಸಂಬಾರ ಪದಾರ್ಥಗಳನ್ನು ತುಪ್ಪ ಅಥವಾ ಎಣ್ಣೆ 
ತಂದೆಗೊಗೆದಾ ಮಗಳ pA RE, ತೋಣುಗುಮ್‌ ಯಲ್ಲಿ ಕರಿದು ಕೂಡಿಸುವುದು : ಪರಿಪರಿಯ ಬಹುಭಕ್ಷ ಪಾಕದ ಪರಿ 
(ಅಂತಿಗೊ, ೨೨-೪೫೪). ೨, ಎಸೆಯುವಿಕೆ; ಹೊಡೆಯುವಿಕೆ : ಒಂದೇ ಮಳದ ಶಾಕಾದಿಗಳ ವೊಗ್ಗರಣೆಗಳ ಸೌರಭಕೆ ತಿಳಿದುದು ನಿದ್ರೆ ಪವನಜನ 
ಒಗೆತಕ್ಕೆ ಎದೆಯನ್ನು ಸೀಳಿ ಹೋಗುವಂತಹದದೆ - ಚೂರಿ (ಬಂಗಾಹೆ. (ಕುವ್ಕಾಆ. ೧೦-೨೩) ; ಹುಳಿದಾಳಿದ ಸಾಜು ... . ಗಳಿಲನೆ ಬಡಿಸಲೊಗ್ಗ 
೨೫). ೩. ಸಾವು (ಉಕ). [ಒಗ್ಗೆ * -ತ್ವ) ರಣೆಯಿಂಗಿನ ಕಂಪು ಸುಳಿದುದು ಬಹೀಸ್ಥೃಳಕೆ (ಮೋಹತ. ೩-೫೩); ಶಾಕ 
ಒಗೆತ್ತೆ (ನಾ): ಒಗೆ: ಬಟ್ಟಿ ಒಗೆತದಲ್ಲಿಯೇ ಮುಪ್ಪಾಯಿತು (ರೂಢಿ).| |. ಶೀಕರಣೆಯ ಗಾಡಪೋಡನೆಯ ಸುಪಾಕವೊಗ್ಗರಣೆ ಸಾಯಸವಾ (ಭರಚ. 
[ಒಗ್ಗೆ* -ತ್ಯ] ೪೨೭೪); ಒಗ್ಗರಣೆಯ ಅವಲಕ್ಕಿ ಸಲಕಿಯಂತಹ ಚಮಬೆಗಳು ಇವರ 


———— 


ಸೇವೆಗಾಗಿ ಬಾಯ್ದೆರೆದು ಕೂತಿದ್ದುವು (ಅಪನಾ. ೨೨). ೨. (ಆಲಂ) 
ಸ್ವಾರಸ್ಯವಾದ ವಿಷ ಯ ವನ್ನು ಕೂಡಿಸುವುದು: ಎಲ್ಲವುಗಳಲ್ಲಿ 
ಹಿರ್ಸಿಯ ಪ್ರಿಯಾಗಿಯ ಕತೆ ಅತ್ಯಂತ ರುಚಿಕರವಾಗಿತ್ತು. ಹಿಂದೆ ಹೇಳಿ 
ದುದಕ್ಕೆ ಸ ಒಂದೆರೆಡು ಒಗ್ಗರಣೆಗಳು ಹೆಚ್ಚೇ ಬಿದ್ದಿದ್ದುವು (ಮೂರುದಾ. 
೧೪೧); ಮಾತಿಗೆ ಒಗ್ಗರಣೆ ಹಾಕಬೇಡ (ರೂಢಿ). ಒಗ್ಬೆರಣೆ: 
೧. ದೆಕ್ಟಾಳಂ, ಸುಗ್ಗಿ, ಒಗ್ಗರಣೆ, ಆಚ್ಚು, ಮಚ್ಚಂ (ಶಬ್ದಾನು. ೬೭ 


ಒಗೆತನ "ಒಕ್ಕತನ' ನೋ. 

ಒಗೆತರ್‌ (ಕ್ರಿ). ಹುಟ್ಟಿಬರು; ಕಾಣಿಸಿಕೊಳ್ಳು; ಹೊರಬೀಳು: 
ಒಗೆತರ್ಪ ಪಲ್ಲ ಳಾ ನಗೆಮೊಗೆದ ಸರಸ್ವತಿಯನಾಗಳರ್ಚಿಸಿದ ಫೊದಳ್ಮಗ 15 
ಲದ ಚೆಲ್ವಿನ ಮೊಲ್ಲೆಯ ಮುಗುಳ್ಗ ಳನಿಳಿಸಿರೆ ಗುಣಾರ್ಣವಂ ಸೊಗಯಿ 
ಸಿದೆಂ (ಪಂಪಭಾ. ೨-೯); ಅಧಿ ಕಶಿ ಶ್ರೀನಿಳಯಂ ಸುಪುತ್ರನೊಗೆತರ್ಕುಂ 
ನಿಮ್ಮೊಳುರ್ನೀಶ್ವರಾ (ಪುಸ್ಪಪು. ಟಿ) ; ಮೃಗನಯನೆ ನೋಡಿ 
ಸಂತಸಮೊಗೆತರೆ ಪೊಗಳ್ನ ಪ್ಪುತೆಯ್ದೆ ಮುದ್ದಿಸುತಿರ್ದಳ್‌ (ವೃ ಷವಿ. 
೩-೨೩)- [ಒಗೆ + ತರ್‌] 20 

ಒಗೆಯಿಸು, ಒಗಸ್ಸು, ಒಗೆಸ್ಕು (ಕ್ರಿ). ೧. ಹುಟ್ಟಿಸು; ಉಂಟಾಗಿಸು: 
ಮೆಯ್ಗೊಗೆಯಿಪ್ಪುದಗ್ಗಲಿಪ ಪಾಂಡುಚ್ಛಾಯೆಯಂ ಭಸ್ಮಮಿಲ್ಲದೆಯುಂ 
(ಕಾದಂಉ. ೩೦೯). ೨. ಎಸೆಯುವಂತೆ ಮಾಡು; ಬಿಸಾಡು. | 


ವ್ಯಾಖ್ಯಾ). 

ಒಗ್ಗರಣೆಮಜ್ಜಿಗೆ- ಒಗ್ಗರಣೆ ಹಾಕಿದ ಮಜ್ಜಿಗೆ; ಹದಮಾಡಿದ 
ಮಜ್ಜಿಗೆ: ಈ ನಗೆ-ಹಾಡುಗಳು, ಹುಳಿಯಾದರೊ ಖಾರವಾದರೂ ನೀರಾ 
ದರೂ ರುಚಿಕಟ್ಟಾದ ಒಗ್ಗರಣೆ - ಮಜ್ಜಿಗೆ ಯಂತೆ, ರಸದೂಟದಿಂದ 
ತಣಿದು ದಣಿದ ರಸಿಕರಿಗೆ ರುಚಕೊಡುವವು (ನಿರಾಭ. ೭ ಮುನ್ನುಡಿ). 


೩. ಸಾಯು : ಅವನು ಒಗೆಯಿಸಿದ (ರೂಢಿ). ಓಗಸ್ಸು : ೧. ಲಿಂಗಗಳ | "ಅಗ್ಗರಣೆ' ಪರಾ 
ಕೀೀಸಿ ಚರಣ ದಡಿ ಯೊಳು ಹೊಸಕಿ ತಿಪ್ಪೆಯೊಳೊಗಸಿ ತುಳಿಸುತಲಿ |25 (ದೇ. ॥ ತುಳು. ಒಗ್ಗರಣೆ. / ಮರಾ. ಓಗರಣೇ, ಓಘರಣೇ] 
(ಬಿಜ್ಜಪು. ೬೫-೧೦). ಒಗೆಸ್ಕು : ೨. ಬಾಡಿಗೆ ಕೊಡದಿದ್ದರೆ ಸಾಮಾನು | |ಒಗ್ಗರಣೆಯಾ (ಕ್ರಿ). ಒಗ್ಗರಣೆಯನ್ನು ಹಾಕು: ಜಲಚರಂಗಳ ಪೊಟ್ಟಿ 
ಗಳನ್ನೂ ಒಗೆಸಿಬಿಡುತ್ತೇನೆ (ರೂಢಿ). [ಒಗ್ಗೆ + -ಇಸ್ಕು] | ಸೀಳಿ ನೀರಿಂ ತೊಳೆದುವ£ವೊ]ಗ್ಗರಣೆಯಿತ್ತಾಂಬ್ರಮಾ (ನವಮೋ. ೯-೬). 
ಒಗೆಸ್ಕು "ಒಗೆಯಿಸು' ನೋ. [ಒಗ್ಗರಣೆ + ಈ] 
ಒಗೆಸ್ಕು (ಕ್ರಿ). (ಬಟ್ಟಿ) ಒಗೆಯುವಂತೆ ಮಾಡು; ಸೆಣೆಸು; ಮಡಿ ಒಗ್ಗರಿಸು, ಒಗ್ರರಿಸು (ಕ್ರಿ). ೧.ಒಗ್ಗರಣೆ ಹಾಕು: ಉದ್ದು ಬಿಳಿಯುಳ್ಳಿ 
ಮಾಡಿಸು: ಬಟ್ಟಿ ಒಗೆಸಬೇಕು (ರೂಢಿ). [ಒಗ್ಗೆ * -ಸು] 30 ಮೆಣಸು ಸಕ್ಕರೆಯಿಕ್ಕಿಯೊಗ್ಗರಿಪುದೊಂದು ತೆಜ (ಸೂಪಶಾ. ೪-೮); 
ಒಗೆಹ (ನಾ). ಒಗೆಯುವಿಕೆ ; ಒಗೆತ: ಮಡಿಸೀರೆಯಂತೆ ಗಟ್ಟಿಣಿಗೆ | ಆಗಾಗಳೊಗ್ಗರಿಸಲು ಬಿಸಿವಡೆದ ಮೇಲೋಗರವ ಪಳಿದ್ಧ ಪಲ್ಕಗಳ 
ನಂದು ಮೈಲಿಗೆಯಂತೊಗೆಹಕ್ಕೆ ವಂದು (ಧರ್ಮಾಮೃ. ೩-೭೭). | (ಮೋಹತ. ೧೪-೯); ಪುಲ್ಪ್ಸಿಯೊಳೊಗ್ಗರಿಸಿದ ಕಡಲೆಯಂತೆ (ರಾಮಾಶ್ವ. 


೧೩೪-೧೩). ೨. (ಆಲಂ) ಹುರಿದುಬಿಡು ; ಧ್ವಂಸಮಾಡು : ಅಲ್ಲ 
ಕಲ್ಲೋಲಮಾಡಂಬುಧಿಯನು ಒಗ್ಗರಿಸು ಸಚರಾಚರೋರ್ನಿಯ ಪದಾ 

35| ರ್ಥಮಂ ಿಗ್ಗರಿಸು ನಿಟಲಲೋಚನನ (ಸಮ್ಯಕ್‌. ೫-೩೬). "ಅಗ್ಗರಿಸು' 
ಪರಾ. ಒಗ್ಳರಿಸು : ೧, ಎಲೆ ಜೀರೆಗೆ ಸಾಸಿವೆ ಮೆಟಸು ಲವಂಗಂ ಧಾನ್ಮ 
ಕಂಗಳೆಂಬಿವನಕೆದಂಬಿಲದೊಳೊಡಗೂಡೆ ನಿರುತಂ ಕಳೆದೊಗ್ಬರಿಸಿದೊಡೆ 
ತ£ಕ3]ಟ್‌ ಕರೆಂ ಸವಿಯಕ್ಕುಂ (ಲೋಕೋಪ. ೮-೫೫). 


[ಒಗ್ಗೆ * -ಹ್ಯ] 
ಒಗ್ಗೆ (ನಾ). ಒಬ್ಬಾತನ ಹೆಸರು : ಪುತ್ತೂರುಡೆ ಶಿವಮಾರಮ್ಮಂ ದುಣ್ಣ 
ಗೆರ್ಗ್ಗಂ ನಲ್ಲತ್ತೂರೊಡೆ ಒಗ್ಗ ಮನೆ ಬಳೆಗಮುಂ ಅಯ್ದೂಮು ಮೆದೆ 
ಕಟಿನಿಯು (ಎಕ. ೫, ಕೋಲಾರ. ೨೩೧-೩; 8007). (2) 
ಒಗ್ಗಟ್ಟು "ಒಕ್ಳಟ್ಟು' ನೋ. 
ಒಗ್ಗಡ (ನಾ). ಸಮೂಹ; ಗುಂಪು: “ಒಗ್ಗಡಮೆನಲೈ ಸಮೂಹಂ' 


(ಕಶರ. ೯೯). [1 [ಜಗ್ಗ ರಣೆ + -ಇಸ್ಕು] 

ಒಗ್ಗಡಿಸು (ಕ್ರಿ). ಒಟ್ಟಾಗು; ಒಂದಾಗು; ಸೇರು: ನಡೆ ನೋಡುವ |40 ಒಗ್ಗಳಿಗೆ (ನಾ). ಒಂದುಗಳಿಗೆ, ಕ್ಷಣ: ಒಗ್ಗಳಿಗೆಯನಿತೆ ಪ್ರಳಯದ 
ಕನ್ನಿಕೆ'ಯರ ಕಡೆಗಣ್ಣ] ಸಾರ್ದು ಪರಿವ ಕರಿಯಾಲಿಗಳೊಗ್ಗಡಿಸಿದವ ಪಾಳಿನಲ್ಲಿ, ಒಗ್ಗಳಿಗೆ ಬಾಳ್ಗೆ ್ಹಿಯೊರತೆಯಿನೀಂಟುವಲ್ಲಿ ; ಕಂತುತಿವೆ ತಾರೆ 
ತೆಂಸ ಮಧುಕರದೊಡನಾಡುವ ಮಧುಕರಂಗಳಿನಿಸಿದುವಾಗಳ್‌ (ಕಾದಂಉ. (ಗಿಳಿವಿಂ. ೧೨೧-೨೯). 
೪೫); .ಒಡೆದು ಕಟವೆರಡುಮೊಡನೊಗ್ಗಡಿಸಜೆ ಮದವುಣ್ಮಿ ಪೊಣ್ಮಿರಲ್‌ [ಒರ್‌ (ಆ ಒಂದ್ಯು) * ಗಳಿಗ್ಗೆ (ಆ ಗಟಾಗೆ)] 
ಮಲೆಗಳ್‌' ಗಂಡಡರೆ ಮುರಿದಿಂತು ಮೊಲಗುತ್ತಡಸಿರೆ ಗಜಗಮನೆ ವಿಜಯ | | ಒಗ್ಗಿ (ನಾ). ಒಂದು ಗರಿ, ತುಪ್ಪುಳು: ಗಜರಥಹಯ ಪಾದ 
ಗೆಜಮಂ ಕೆಂಡಳ್‌ (ಸೂಕ್ತಿಸು- ೭-೩೬). "ಒರ್ಗುಡಿಸು' ಪರಾ. 45 ಚರಮುಖ್ಯ ಬಹು ಬಲ ವ್ರಜವನೊಗ್ಗಜ್‌ಯೊಳೆತ್ತುವೆನು (ಮೋಹತ. 


[ಒಗ್ಗಡ + -ಇಸ್ಮ್ಕು] ೩೬-೩೬). (ಒರ್‌ (ಆ ಒಂದ್ಕು) * ಗಣ] 


ಒಗ್ಗಾಲಿ, ೧೧೯೪ ಒಚ್ಛತ್ಮ 
n uw 


ಒಗ್ಗಾಲಿ, (ನಾ). ೧. ಒಂದುಗಾಲಿ. ೨. (ಆಲಂ) ಒಂದೇ ಕಡೆಗೆ | ಒಗ್ಗುಗೊಳ್‌ (ಕ್ರಿ). ಒಟ್ಟಾಗಿ ಸೇರು; ಗುಂಪಾಗು : ಅಲ್ಲಿಂದ ಶಿವ 
ವಾಲುವುದು; ವಾಟ: ಗಾಲಿ ಒಗ್ಗಾಲಿಯಾಗಿ ಕೀಲು ಕಳಚಿ ಜೀವನ ಭಕ್ತರೊಗ್ಗುಗೊಂಡು ಕಳಸಕನ್ನಡಿವಿಡಿದು ಕೊಡಗೂಸವೆಣ್ಗಳುಜ್ವಲ 
ರಥ ಬೀಳಲು (ಅಲ್ಪನಿ. ೪); ದಾರಿಯ ಉಬ್ಬುಗಲ್ಲೊಂದರ ಮೇಲೆ | ಮಂಗಳಾನಕಂ ಸಹಿತಿದಿರುವಂದು (ಸೌಂದಪು. ೫-೯೫). 
ಗಾಡಿಯ ಒಂದು ಗಾಲಿಯು ಹಾಯ್ದು ಅದು ಒಗ್ಗಾಲಿಯಾಯಿತು| | [ಒಗ್ಗು (ಆ ಒಟ್ಟು) * ಕೊಳ್‌] 


(ಪ್ರೇಮತ. ೮೬). [ಒರ್‌ (ಆ. ಒಂದ್ಯು) + ಗಾಲಿ] 5, ಒಗ್ಗುಡಿಸು "ಒರ್ಗುಡಿಸು' ನೋ. 

ಒಗ್ಗಾಲ್ಕಿ (ನಾ). ಒಂದೇ ಕಾಲಿರುವವನು; ಕುಂಟಿ: ಒಗ್ಗಾಲಿಯೂ ಒಗ್ಗುವಡೆ (ಕ್ರಿ ಕ್ರಿ) - ಒಗ್ಗುಗೊಳ್‌ : ನೆಲನೇ ತೇರ್‌ ಸಸಿ ಬಿಸುಗದಿರಕೆ 
ಸೊಟ್ಟಗಾಲು ಹಾಕಿಕೊಂಡು ಬೀಸ ಬೀಸ ನಡೆಯುತ್ತಿದ್ದನು ,., ಒಮ್ಮೆ | | ಗಾಲಿ ಒಗ್ಗುವಡೆದ ಸುತಿಯೇ ಕುದುರೆಗಳಿನಿತಾರ್ಗಿಲ್ಲೆನೆ ಮೂಜಗ 
ಒಂದು ಕಾಲದಲ್ಲಿ ಆ "ನಾಗರಬೆತ್ತ'ವನ್ನು ಓಗ್ಗಾಲಿ ತಂದಿದ್ದನು| . ಬಾಂಬೊಳಲರ ಮೊಗ್ಗರಮಂ ಮಗ್ಗಿಸಿದುರಿಗಣ್ಣಂ ಬಗ್ಗಂ ಕುಡುಗೆಮಗೆ 
(ಕಂಬಹು. ೧೨). "ಒಗ್ಗಾಲಿತನ' ಪರಾ. [ಒಗ್ಗಾಲು + -ಇ್ಯ) | (ಉದ್ಭದೇ. ೪-೪೬). .. [ಒಗ್ಗ್ಯು (ಆ ಒಲ್ಟು) * ಪಡೆ) - 

ಒಗ್ಗಾಲಿತನ (ನಾ). ಕುಂಟತನ : ಒಗ್ಗಾಲಿತನದಿಂದ (ಕುಂಟತನದಿಂದ) 19, ಒಗ್ಗುವಿಡಿ (ಕ್ರಿ) - ಒಗ್ಗುಗೊಳ್‌ : ಗಡಣವಿಡಿದೊಗ್ಗುವಿಡಿದೋರಣಂ 
ಬಂಧನಕ್ಕ್ರೀಡಾದ ಒಗ್ಗಾಲಿಗೆ ಹಲವಾರು ಸಲ ಎದ್ದು ಓಡಾಡಿ ಅಡಿಗೆ ಬಿಡಿದು ತರವಿಡಿದು ಸರಿಸಂಬಿಡಿದು ಸಾಲ್ವಿಡಿದು ಪರಿಪಂತಿವಿಡಿದು ಕವಿಗಳ 
ಮಾಡುವುದು ಕಷ್ಟದಾಯಕವಾಗುತ್ತಿತ್ತು (ಕಂಬಹು. ೧೩). ಗಮಕಿಗಳ ವಾದಿಗಳ ವಾಗ್ಮಿಗಳ (ಹಚಕಾ. ೩-೫೯). 


[ಒಗ್ಗಾಲ್ಕಿ + -ತನ] 
ಒಗ್ಗಾಲು (ನಾ). ಒಂದು ಕಾಲು, ಪಾದ. "ಒಗ್ಗಾಲ್ಕಿ' ಪರಾ. ಒಗ್ಗೂಡಿಸು "ಒರ್ಗೂಡಿಸು' ನೋ. 
[ಒರ್‌ (೮ ಒಂದು) * ಕಾಲ್ಕು (ಆ ಕಾಲ್ಮ್‌)] 15 ಒಗ್ಗೂಡು "ಓಬರ್ಗೂಡು' ನೋ. 

ಒಗ್ಗಿಸು (ಕ್ರಿ). ಒಗ್ಗುವಂತೆ ಮಾಡು; ಸೇರುವಂತೆ ಮಾಡು; ಹೊಂದಿ | ಒಗ್ಗೇಣ್‌ "ಒರ್ಗೇಣ್‌' ನೋ. 

ಕೊಳ್ಳುವಂತೆ ಮಾಡು: ತಲೆಯ ಮೇಲಿಜೀದವನನೊಗ್ಗಿಸಿ ಸಲಹುವರು| | ಒಗ್ಗೈ "ಒರ್ಕೆಯ್‌' ನೋ. 

ಪುರುಷಾರ್ಥಜೀವರನಿಳಿಕೆಗಾಂಬರು ಸ್ವಾಮಿದ್ರೋಹರನೊಲಿದು ನಂಬು| ಒಗ್ಗೊಡಸು (ಕ್ರಿ). ಗುಂಪನ್ನು ಚದುರಿಸು, --ಕದಲಿಸು : -ಸಾಮ 

ವರು (ಕುವ್ಕಾಸ. ಓರಿಇ. ೧-೧೦೮); ಆಗುಳಿಸುವ ಬಾಯ ಸವರಿಯೊಗ್ಗಿ ತಂತ್ರಕೊಳಗಾಗದ ರಿಪುಗಳ ಭೀಮಮನ್ನೆಯರನೊಗ್ಗೊಡಿ£ಡ3ಸಿ 

ಸುತ ಕರ್ಮೂಗಿಂದ ನೆಲನ ವಾಸನಿಸಿ ಮೇಘಾಳಿಯನಾರೈವ ಚತುಸ್ಪದಿ |20, (ಮುನಿವಂ. ೧-೪೧). [ಒಗ್ಗೊಡೆ (ಆ ಒರ್ಗೊಡೆ) + -ಸು,] 

ವೇಗದಿ ನಡೆದುವಾ ಕ್ಷಣದಿ (ನೋಹತ. ೧೯-೧೩) ; ರಿಪುಬಲವ ನೆಗ್ಗಿಸಿತು ಒಗ್ಗೊಡೆ "ಒರ್ಗೊಡೆ' ನೋ. 

ಮುರಿ ಮುರಿದು ಕರಚರಣದಿಂದ ನೆಲಕೊಗ್ಗಿಸಿತು ಮುರಿವಿಂದ ಕಿರುವಿಂದ| | ಒಗ್ಗೊರಲ್‌ "ಒರ್ಕೊರಲ್‌? ನೋ. 


[ಒಗ್ಗು (ಆ ಒಮ್ಮ) * ಪಿಡಿ] 


(ತುರಂಗ. ೪೯-೪೪). [ಒಗ್ಗು (ಆ ಒಟ್ಟು) * -ಇಸ್ಕು] | |ಒಗ್ಗೊರೆ (ನಾ). (ಕುಂತದಂತಹ) ಒಂದು ತಿವಿಯುವ ಆಯುಧ: 
ಒಗ್ಗು, "ಒಲ್ಬುು? ನೋ. ಕುದುರೆಯ ಕೊಂದು ಚೌದಂತಿಯ ಮಾವುತ ಮೇಲೆ ವದಗಿ ವಾ ಒ3ಗ್ಗೊ 
ಒಗ್ಗು "ಒಟ್ಟು ನೋ. 2; ರೆಯಿಂ ತಿವಿದು (ಸೌಂದಕಾ. ೭-೫೦). [2] 


ಒಗ್ಗ್ಯು(ಕ್ರಿ).೧.(ಒಂದು ಕಡೆಗೆ)ತಿರುಗು: ಕೊರಳುದ್ದ ನೀರೊಳ್‌ ನಿಂದು| |ಒಗ್ಗೋಲು "ಒರ್ಕೋಲ್‌' ನೋ. 
ಕಾಲೊಂದ ಧರೆಯೊ ಳೂ ಅಕಿ ನಭಕ್ಕೆ ಮುಖಪಂಕರುಹವೊಗ್ಗಿ ನಿಗುಳ್ನು | ಒಗ್ಗು ಕರಣೆ "ಒಗ್ಗರಣೆ? ನೋ. 
ಭೋರನೆ ಸುರಿವ ಪೆರ್ಮಳೆಯೊಳಗೆ ತಾಂ ಕಂಪಿಸದೆ ನಿಂದಿರ್ದು (ಬಸಪು. | | ಒಗ್ಬೈರಿಸು "ಬಗ್ಗೆ ರಿಸು' ನೋ. 
೨-೧೨). ೨. ಚಾಚು; ನೀಡು; ವಿಸ್ತರಿಸು: ಮುಸುಡೊಗ್ಗಿ ಮುದ್ದಂ, [ಒಟ ಒಚಳ (ನಾ). ಮಾತು (2) ನೋಡಿಯದರಾಕಾರನ ನೃಪನಾಡಿತೊಡಕ 
ಬೇಡುವಳು (ಬಸಪು. ೧೫-೧೪); ಉಗ್ಗಡಡೇಜುಸೋಪಾನದೊಳವರ [30 | ಲೈದಿ ಮೃತವಡಗೂಡಿದರನರಿದಾದಿಯಿಂದಿನ್ನೂರು "ಜ | ಮೃತವಾ 


ಕೈಯೊಗ್ಗಿ ಹಿಡಿದು ಮೇಲೆ ನೆಗೆವಾ (ಭರಡ. ೩-೬೮); ವರಗೌ ತಮನ RS ೧೨೪-೫೨). [< ಸಂ. ನಚಕ?] 

ಮನೆಯ ಮುಂಗಡೆಯೊಳಿಳಿವಾಗ ಯೆರಡು ಕೈಗಳನೊಗ್ಗೆ ಹನುಮನಂಗವ| |ಒಚ್ಚೆಗುಣ (ನಾ). ಶ್ರೇಷ್ಠಗುಣ: ಭಾಗವತರೆಂಬೊಚ್ಚ ಗುಣವುಂಟಾದರ 

ನೆಲ್ಲ ಹರನಡಿಗಳುಂ ಸೋಂಕುತಿರೆ (ಗುರು ಜಾ. ೭-೫೬). ೩. ಪರವಶ ವರಿಂಗೊಚ್ಚತೆಜ ಗುವುದೆನ್ನ ಶೀಲ (ನಿಭಾಗ. ೪-೧೬-೧೨). 

ವಾಗು; ಒಳಗಾಗು; ಅಧೀನವಾಗು (ಕ). ೪. ಸಂತೋಷಿಸು; [ಆ ಒಚ್ಚತ್ಸ * ಗುಣ್ಮ) 

ಹಿಗ್ಗು : ಬಾಲಕರಿಂ ರಾಮಾಯಣಮನೊಪ್ಪಿಸಿದಂ. ದೇವರ್ಕಳ್‌ ಹಿಗ್ಗಿ [35 ಒಚ್ಚಡಿ "ಒರ್ಚವಡಿ' ನೋ. 

ದರ್‌; ದೇವಾಂಗನೆಯರೊಗ್ಗಿದರ್‌ (ರಾಮಾಶ್ವ. ೧೬೩-೨). ಒಚ್ಚಣ (ನಾ). ಒಂದು ಕ್ಷಣ: ಸೆರೆವಿಡಿದುಕೊಂಡು ಬಹೆವೊಚ್ಚ ಣದೊಳ 

[« ಮೊಲ್ಲು ?. / ತೆಲು, ಒಗ್ಗು] ವನನೆಂದುರುವೀರವಾದಮಂಗೆಯ್ಯು ತಾ ಕುಸುಮಸಾಯಕನ ಪಡೆ ನಡೆ 

ಒಗ್ಗು (ಕ್ರಿ). ತೊದಲು; ತಡವರಿಸು; ಬಿಕ್ಕು: ನುಡಿಯಿಸಲೆಡೆ ತಂದುದು ( ಶೇಷರಾ, ೭೦-೨೬). [ಒರ್‌ (೮ ಒಂದ್ಯು) * ಚಣ] 

ಗುಡದಿರ್‌ ; ನುಡಿಯೊಗ್ಗುಗುಂ (ಕಾಮಾಶ್ಚ. ೧೮-೧೪). [ಆ ಉಗ್ಗು]| |ಒಚ್ಚತ್ಕೈ, ಒಚ್ಚಿತ (ನಾ). ೧. ಮಾಸಲು; ಒಂದಕ್ಕೆ ಸೇರಿದುದು: 
ಒಗ್ಗು "ಒಟ್ಟು ನೋ. 40| ಕಮಳಕ್ಕಾವಗಮಲ್ತು ಲಕ್ಷ್ಮಿಯಿರವಾಸ್ಯಾಬ್ಹಕ್ಕಮುಂಟಗ್ಗದಿಂಪಮರ್ದಿಂ 
ಒಗ್ಗು ಗಡು (ಬಿ. ಸೇರುವೆ ತಪ್ಪಿಹೊ ಗು; ಬೇರೆಬೇರೆಯಾಗು;| | ಗೊಚ್ಚತಮಲ್ತು ಮತ್ತಿವರ ವಾಕ್ಟ್ರೀಯೂಷ ಪೂರಕ್ಕಮುಂಟು (ಅರ್ಧನೇ. 

ಗುಂಪು ಚೆದುರು: ಇಂವೆಡ್ಡಮಾಗಿ ಲಗ್ಗಿಸಿ ಮೊಗ್ಗರಿಸುತೊಗ್ಗುಗೆಡಜಿ] | ೧-೩೨); ಸಂಸರಣ ಸಮುದ್ರದಿಂ ತೆಗೆದು ಮುಕ್ತಿನಿವಾಸಮನೆಯ್ದಿ ಪಾರ್ಪು 

ನಡೆಗೋಂಟಿಯಂತೆ ನೆಲವೆಚಿ೯ ನಿಂದು (ಗಿರಿಕ. ೬-೫೫ ವ); ಮಸಗಿ ಬಾಹ್ವುರೆ ನಿಜನಾದಪದ್ಮಯುಗ ಭಕ್ತಿಗಿದೊಚ್ಚತಮಲ್ತೆ ಧೀರಧೀ (ವರ್ಧಪು. 

ಬೊಬ್ಬಿಟ್ಟು ದೆಸೆದೆಸೆಗೆ ಪರಿದು ಮೂದಲಿಸಿ ಮುಂಗುಡಿಗೆದಜಕಿ ಮೊಗ್ಗ ೧೬-೭೬) ; ಶಶಿಕಳಾಲಂಕಾರವೆಂತಾ ಶಶಿಧರಂಗಳವಟ್ಟುದಂತಾ ಶಶಿಕಳಾ 


ರಂಬೊಯ್ದಗ್ಗಲಿಸಿ ನಡೆದು ಬಗ್ಗಿಸಿ ಬಯ್ತೊಗ್ಗುಗೆಡದೆ ಮುಂಕಣಿಸಿ |4 ಮೃತಸೇವನಾಸದ್ಭಕ್ತಿ ಸಾರಾಯ ಬಸವ ನಿನಗೊಚ್ಚತವಲಾ (ಸಪ್ರಭುಲೀ. 
(ಗಿರಿಕ. ೬-೬೬ ವ). [ಒಗ್ಗ್ಯು (ಆ ಒಯ್ಯ್ಯ) * ಕೆಡು] ಕ| ಛಲ “ೌನಗೊಚ್ಚತವಲ್ಕೆ ವೈರಿಭಟರಲಿ (ಕುವ್ಯಾಗ. ೫-೪೫). 


ಒಚ್ಚತ್ಕ 


೨, ನಿಶ್ಚಿತ: ಬ್ರತಮಯ್ದುಂ ತನಗೊಚ್ಚತಂ ಸಮಿತಿಯಯ್ದುಂ 
ತನ್ನೊಳತ್ಕುನ್ನತಂ (ವರ್ಧ೯ ಪು. ೧೩-೨೩); ಕೊಲೆಗಡಿಗನಿದಿರಲಿ ಕೆಚ್ಚು 
ಮನದವರಾರು ಸೋಲವಿದೊಚ್ಚತವಲೇ ನಿಮ್ಮ ಸೇನೆಗೆ (ಕುವ್ಯಾದ್ರೋ. 
೨-೭೬೬); ಮಣಿ ಯಾಕೆ ಮಾೂಲಾದೆನೊಚ್ಚತೆನ್ನನು ನಿನಗೆ ತನ್ನೀ ಪ್ರಾಣ 
ವಲ್ಲಭಿಗೆ (ನಿಭಾಗ. ೬-೧೬-೭). ೩, ಹಿತವಾದುದು; ಸ್ರಿಯವಾದುದು: 
ಇಂತು ಸರ್ವೇಂದ್ರಿಯಂಗಳ ಲಿಂಗಾರ್ಪಿತಂ ಸಂತತಂ ಲಿಂಗಪ್ರಸಾದ 
ನಿನಗೊಚ್ಚತಂ' (ದೀಕ್ಷಾ ಬೋ. ೧೩೪-೧೦); ತೊನ್ನನ ಕೂಟದಿನಾದುದು 
ತೊನ್ನೀ ರೋಗಕ್ಕೆ ಬಾಡು ಕಳ್‌ ವಿಷಮೆನೆಯುಂ ಮನ್ನಿಸಳೆ ಮಗನ ಮಾತ 
ನಿದೇಂ ನಾಯಕನರಕಮಾಕೆಗೊಚ್ಚತಮಾಯ್ತೊೋ (ಯಶೋಚ. ೩-೭೪); 
ಕರುಣಾಸಾಗರನು ತನ್ನೊಚ್ಚತದ ಭಕ್ತನನು ಪಾಲಿಸಿ (ನಿಭಾಗ. ೧೧-೧-೪೭). | 
೪. ಕೊಂಕು; ವಕ್ರ: ಚೆನ್ನಾಗಿ ಬಾಯ್ದೆಆಕಿದು ಮಾತಾಡು ಮೂಗಿಗೆ] 
ತಾವರೆಯಾಂಕೆಗೊಟ್ಟೀಕೊಚ್ಚತಾಗಿ ನುಡಿವೆ (ಭರಚ. ೪೨-೨೨). ೫, ಸೇರಿ 
ಹೋಗುವುದು; ಸಾಮರಸ್ಯ; ಐಕ್ಯ: ಒಳಗು ಹೊಣಗೆಂದೆಂಬಿವೆರಡ 
ಕೆಡಿಸಿ ಕಳೆಯ ಲಿಂಗದೊಳೊಚ್ಚತನನೊಪ್ಪುಗೊಳಿಸಿದಾ ಕರುಣಿ ಗುರು 
(ಕ ವಿ ಡ. ೫, ೧೨೪ ಪುರದನುಲ್ಲಯ್ಯ). ೬. ಒಪ್ಪವಾಗಿರುವಿಕೆ; ಅಚ್ಚು 
ಕಟ್ಟು; ಓರಣ: ಮೆಚ್ಚಿದನು ಪವನಜನ ಬಿನ್ನಹದೊಚ್ಚತಕೆ ಹಿರಿದಾಗಿ 
ಮನದಲಿ (ತೊರರಾ. ೬-೪-೧೩). ೩. ಒಂ ದೇಕಾಲ; ಏಕಕಾಲ: 
ಘಂಟಿಗಳೊಚ್ಚತದಿ ಢಣಲೆಂದುದಾತನ ರಥದ ಬಿಜಕಿಸಿಂಗೆ: (ಕೌಶಿರಾ. 
೧೯-೧೨). ೮. ನೆಮ್ಮದಿ; ಸೌಖ್ಯ : ಶೂರವೀರನರಪಂ ತನ್ನನ್ವಯಂ 
ಪೆರ್ಚಲೊಚ್ಚತದಿಂ ವಿಸ್ತೃತಪೂಜ್ಯರಾಜ್ಯಪದದೊಳ* ಸಾನಂದದಿಂದಿ 
ರ್ಪಿನಂ (ನೇಮಿಪು. ೨-೧೧೦). ೪. ಮನೋಹರವಾದುದು; ಸುಂದರ 
ವಾದುದು; ಅಂದವಾದುದು : ಜ್ಞಾನದೃಷ್ಟಿಯ ನೆರಮೊ ಪೊಜನೋಟ 
ಮೇವುದೆಂದು ಮುಜಕಿದು ನೋಟ್ಪನೆನೆ ತುಜುಗೆಮೆಯರೆದೆಆಕಿದ ಕ್ಕ 
ಚ್ಚತಮಾಗೆ (ರಾಮಾ ಶ್ವ. ೪೦-೨೧). ೧೦. ಅಂದ; ಸೊಬಗು; 
ಸೌಂದರ್ಯ; ಮನೋಹರತೆ: ಎಚ್ಚೊಳೊಚ್ಚತಮಿರ್ಪ ದೃಷ್ಟಿ 
(ಅಪ್ರತಿ. ೪೫-೨೧); ನಾಡೊಳಚ್ಚದ ಪಚ್ಚೆಯೊಚ್ಚತಮನೇ ಕೊಂಡಾಡೆ 
ನಾಡಾಡಿಗರ್‌ (ಮೈಸೂನೆ. ೧-೨೭). ೧೧, ಒಪ್ಪಿಸುವಿಕೆ; ಸಮರ್ಪಣೆ. 
"ಒಚ್ಚತಂಗೊಡು' ಪರಾ. ೧೨. ಅವಕಾಶ; ಆಸ್ಪದ; ಇಂಬು. 
"ಒಚ್ಚತಂಗೊಡು' ಪರಾ. ೧೩. ಅತಿಶಯ; ಹೆಚ್ಚಳ. "ಒಚ್ಚತಂ' 
ಪರಾ. ಒಚ್ಚಿ ತೆ: ೩. ಮೊಮ್ಮಗನ ಕರದು. .. ಮುಂಡಂಡಿ ಯದುರಾಜ 
ಕೊಚ್ಚಿತವನುಂಟುಮಾಡುವ ಕುವರನಹುದೆಂದು ಮಚ್ಚುತಂ (ನವಮೋ. 
೧೫-೬೦). 

ಒಚ್ಚತವಾಗು - ಐಕ್ಯುವಾಗು; ಕೂಡಿಕೊಳ್ಳು : ಅನುಶ್ರವಣ 
ಮನನದ ನಿಧಿಧ್ಯಾಸನದಲೊಚ್ಚತವಾಗಿ [ಪಾಠಾಂ. ನಾಗಿ] ತನ್ನಯ ತನು 
ಮನೋವಾಕ್ಕಾಯ ಕರ್ಮಗಳೊಂದು ಹುರಿಯಾಗಿ ( ಪ್ರಭುಲೀ. ೧೮-೧೪). 

[?. 1 ಪ್ರಾ. ನೋಚ್ಚತ್ಥ ೮. ಸಂ. ವೃತ್ಯಸ್ತ- ವಿಪರೀತ] 

ಒಚ್ಚತ್ಯ "ಒಚ್ಚತಂ' ನೋ. 
ಒಚ್ಚತಂ, ಒಚ್ಚತ್ಸ (ಅ). ೧. ಚೆನ್ನಾಗಿ; ಹೆಚ್ಚಾಗಿ; ಅತಿಶಯವಾಗಿ; 
ಎಡೆಬಿಡದೆ; ಗಾಢವಾಗಿ: ಪಲತೆಆಜದೆ ರಮಣೀಯಪ್ರದೇಶಂಗಳೊಳ 
ಮೊಂದು ಪೊತ್ತಗಲದೆ ಮೆಯ್ಸೆ ಮೆಚ್ಚಿದಂ ತೊ ಚ್ಚತಂ ಕಾದಂ 
ಬರಿಯೊಳ್ಳೆರೆದು (ಕಾದಂಉ. ೫೨೬); ವೆಬ್ಬಿನಿಂದೆಚ್ಚ ಬಿಚ್ಚರಿಕೆಗೊಚ್ಚತಂ 


೧೧೯೫ 


5 


10 


15 


20 


25 


30 


95 


40 


ಕೆಳರ್ದು (ಅನಂಪು. ೧೪-೧೮ ವ) ; ಪೋ ಪುಗಲ್‌' ಫುಗಲೆಂದೆೊಚ್ಚತಮೂಳ್ವ 1 


ಕೋಗಿಲೆಯುಂ (ಶಮದ. ನ. ೭೧ ಪ್ರಯೋ) ; ದಯಾಬ್ದಿಯಂ ಘನತಪಂ 
ಗೆಯ್ದೊಚ್ಚತಂ ಮೆಚ್ಚಿಪೆಂ (ಶಬಶಂ. ೨-೮೯). ೨. ಒಂದೆಡೆಯಲ್ಲಿ; ಒಂದು 
ಸ್ಥಳದಲ್ಲಿ: ವೇದವೇದಾಂತಪರರೊಚ್ಚತಮೊಡಗೂಡಿ ಚರ್ಚೆಯಿಂ ಪರ 
ತತ್ವ್ವಮನಜಕಿಕೆಗೆಯ್ವ ಜಾಣರೊಂದು ನೆರೆವಿಯಿಂ (ರಾಮಾಶ್ವ. ೨೩-೭). 


45 


ಒಚ್ಚತಂಗುಡು 


೩. ಸಂತೋಷವಾಗಿ; ಪ್ರೀತಿಯಿಂದ: ಭಕ್ತರ ಭಾವದಿಚ್ಛೆ 
ಗೊಚ್ಚತಮಾಗಿ ನೆಲಸಿರ್ಪ ನೆಲೆಯನಿಳೆಗಣುಪುವೆನೆನುತ್ತವಳ ನಿಲಯಮಂ 
ಸಾರ್ದು ವತ್ಸಂಗಳಂ ಭಕ್ತವತ್ಸಲನಡವಿಗಂದೊಯ್ಯನೆ (ಕೊಟ್ಟೂ ಬ. 
೮-೯). ೪. ಇಷ್ಟಬಂದಂತೆ; ಯಥೇಚ್ಛವಾಗಿ; ಮನಬಂದಂತೆ, 
ಧಾರಾಳವಾಗಿ; ನಿಸ್ಸಂಕೊೇಚವಾಗಿ: ಮೆಚ್ಚಿದೆನೊಚ್ಚತಂ 
ವರಮಂ ಬೇಡೆನೆ ಭಕ್ತಂ ಪದಾರವಿಂದಕ್ಕೆ ಆಗಿ ಕರಾಂಜಲಿಗೆಯ್ದು(ವೃಷವಿ. 
೯-೪೬ ವ); ಮಚ್ಚಿದೊಡೆ ಲೇಸು ನಿನ್ನರಸಿಸಹಿತಂ ಮನೆಯೊಳೊಚ್ಚತಂ 
ಬಂದು ಸೆಆಕಿಯಿರಿಮೆನಲ್‌' (ಚಿ ಬಪು. ೨೫-೩೬); ಓರೊಂದೆಡೆಯೊಳ್‌ 
ಅಚ್ಚರಿಯರನೊಚ್ಚತಂ ಕೊಂಡುಯ್ವಂ (ಅದ್ಭುತ. ೨೯-೨೦). ೫. ವಿಕ 
ಕಾಲದಲ್ಲಿ; ಒಂದೇ ಸಮಯದಲ್ಲಿ: ಸುವೃಷ್ಟಿ ಸೊಂಪಚ್ಚರಿಯಾಗೆ 
ಸಸ್ಮಚಯಮಂ ಪರಿವರ್ಧಿಸುತಿರ್ಪುದಣ್ಣ ಪೇಲಿಕೊಚ್ಚತಮಾಗೆ ಪೆರ್ಚಿಸದೆ 
ಮಿಕ್ಕ ತೃಣಾಂಕುರಸಂಕುಳಂಗಳಂ (ಪುಷ್ಪಪು. ೧-೫೦) ; ಹರಿಹಂಸಂ ರವಿ 
ಹಂಸನಂಚೆ ಖಗರಾಜಂ ನಾಮದಿಂ ಹಂಸನೆಂಬರವಂ ತಾಳ್ವಿವನೊಚ್ಚತಂ 
ಪರಮಹಂಸಂ (ಮೈ ಆರಿ. ೧೯೪೦, ೧೧೪೭; 1900). ೬. ದಿಟಿವಾಗಿ ; 
ಸತ್ಯವಾಗಿ; ಖಂಡಿತವಾಗಿ: ಮುಚ್ಚುಮಜಕಿಯಿ:ದೇಕೆ ನಿನ್ನೀ ಜನನಿ 
ನಿನ್ನೊಚ್ಚತಮಿಾ ರಾಶ್ರಿಯೊಳು ಬೆಚ್ಚದೆ ಕೊಲ್ವೆನೆಂದಾದಿಯೊಳು ತಾನು 
ಪಚ್ಚುನುಡಿಯನಾಡಿದಳು (ಪ್ರ ಭ ೦ ಜ.- ೨-೫೭); ಒಚ್ಚತಂ ತನಗುಳ್ಳ 
ರಾಜ್ಕದೊಳಗರ್ಧವಂ ಪಚ್ಚುಗೊಡುವೆಂ ತತ್ತುರೆಂಗಮಂ ತಂದರ್ಗೆ 
ಮುಚ್ಚುಮಜಕಿಯೇಕೆ (ಸಮ್ಮ ಕಾ. ೧೧-೪೪). ೭. ಒಂದೇಸಮನೆ; 
ನಿರಂತರವಾಗಿ: ಮಾಣ್ಮಾಣೆಂಬೊಂದು ನೆವದಿಂದೊಚ್ಚತಮುಣ್ಮುವ 
ಕಾಮಿನಿಯ ಕಂಠರುತಿಯ ಹೂಂಕೃತಿಯುಪಚಾರಮಾಗೆ (ರಾ ಮಾ ಶ್ವ. 
೬೦-೧೩). ೮. ಸ್ವಲ್ಪಮಟ್ಟಿಗಾದರೂ; ಸಾಕಷ್ಟು : ಮಾಡುವುದರ್ಕೆ 
ಶಕ್ತಿ ಎನಗೊಚ್ಚತಮಿಲ್ಲದೊಡೊಲ್ಲು ಧರ್ಮಮಂ ಮಾಡುವರಲ್ಲಿ ನೋಡಿ 
ಪರಿಣಾಮಮನೆಯ್ದುವುದು (ಅಪರ. ೩೩). ಒಚ್ಚತ್ಕ: ೧. ಅಚ್ಚು 
ಪಡಿಯಚ್ಚಿನೊಳಗೊಚ್ಚತಂ ತೋರ್ಪಂತೆ ಬಿಚ್ಚದಾ _ನಿದ್ರೆಯೊಳಗಿರ್ದ 
ಸಂಸ್ಕ್ಯಾರವೆಚ್ಚೆತ್ತ ಬುದ್ಧಿ ಯೊಳು ತೋರ್ಕು (ಅನುಸಾ. ೫-೫-೧೬); 
ಮುಳ್ಳಲಿ ಚುಚ್ಚಿದಳು ತಾನಆಯದವಳಿಂತೊಚ್ಚತಿಳಿದುದು ರಕ್ತವವನಿಗೆ 
(ನಿಭಾಗ. ೯-೨-೪) ; ಮಜಸಿಚಂದರೆ ಹಚ್ಚನನೊಚ್ಚತ ಮಚ್ಚಿದ ಬಿಚ್ಚತದಿಂ 
ತುತಿಸೆ (ಉದ್ಭದೇ. ೩-೩೯). ೭. ನಿನ್ನಂಗವೆನ್ನ ಸರ್ವಾಂಗವಂ ಸರ್ಬಿರಲು 
ನಿನ್ನ ನೆನಹೆನ್ನೆದೆಯೊಳೊಚ್ಚತಂಗೊಂಡಿರಲು ಇಂತು ನೀವೆನ್ನನೊಚ್ಚತವಾಗಿ 
ಕೈಕೊಂಡು ಸಂತಸದೊಳಾಂ ನಿನ್ನನಗಲದೆ ಮನಂಗೊಂಡು (ಪುಷ್ಪರ. ಹ. 
೫೨೭-೩೨) ; ಭಾಗವತರೆಂಬೊಚ್ಚಗುಣವುಂಟಾದರವರಿಂಗೊಚ್ಚತೆಆಗುವು 
ಡೆನ್ನ ಶೀಲ (ನಿಭಾಗ. ೪-೧೬-೧೨). ೯. ಕೂಡಲೆ; ಒಡನೆ: ಎಚ್ಚ 
ನುಚ್ಚಳಿಸುವ ತುರಂಗವನೊಚ್ಚತವೆ ಕೊಂದನು ರಥೌಘವ (ಕುವ್ಯಾದ್ರೋ. 
೧೨-೨೧). ೧೦. ಸ್ವಲ್ಪವೂ; ಎಷ್ಟೆಷ್ಟು: ಇದು ಎನಗೆ ಸುಖಕ್ಕಚ್ಚುಗ 
ಎಂದು ಬೆಚ್ಚದೆ ಇವಳ ಕೂಟ ಒಚ್ಚತ ಬೇಡ (ಕಲ್ಯಾಶಾಂ. ೫೬) ; ಹೆಚ್ಚಿದ 
ಕೌರವ ನೃಪರ ತಮ್ಮಂದಿರನೊಚ್ಚತವುಳಿಯದಂದದೊಳು ಅಚ್ಚಾಳು ಪವನ 
ಜನಾ ಗದೆಯಿಂ ಪೊಯ್ದು ನುಚ್ಚುನುಜಕಿಯ ಮಾಡಿದನು (ನೀಮಿಸಂ. 
೨೯-೪೦). ೧೧, ಸ್ವಲ್ಪಕಾಲದವರೆಗೆ: ತೃಷೆಯಾಗಿ ಅಪ್ಪುವಿನಲ್ಲಿ 
ಒಚ್ಚತ ಮುಳುಗಿದಡೆ ಅಪ್ಯಾಯನ ಅಜತುದುಂಟೀ (ಮೋಳಿಮಾ. 
೧೫೧-೫೭೧); ಒಚ್ಚತ ಅಗಲಿರೆ [ಪಾಠಾಂ. ಒಚ್ಚತ್ತ ಅಗಲಿದರೆ] ಕಾಣದೆ 
ಇರಲಾರೆ (ಮಹಾದೇ. ೩೫-೧೧); ಒಚ್ಚತ ಅಜಹರಿರುದ್ರರು ಮೊದಲಾದ 
ಇವರೆಲ್ಲರೂ ಸಿಕ್ಕಿದರೇಕೆ ಮಾಯೆಗೆ (ಸರ್ವ ನ. ೩೭-೧೮೫) ; ಬೆಚ್ಚನೆ 
ಬಿಸಿಲತ್ತ ಹಚ್ಚನೆ ಹಾಸತ್ತ ಒಚ್ಚತ ನೀನು ವಿರಮಿಸು (ಇಂ ಚಾಪ. 
(ಆ. ಒಚ್ಚತೈ] 


೧೧೦-೪೦). 


ಒಚ್ಚ ತಂಗುಡು "ಒಚ್ಚತಂಗೊಡು' ನೋ. 


ಒಚ್ಚೆ ತಂಗೊಡು 


ಒಚ್ಚತಂಗೊಡು, ಒಚ್ಚತಂಗುಡು, ಒಚ್ಚತಗೊಡು (ಕ್ರಿ). 
೧. ಸಮರ್ಪಿಸು; ಪೂರ್ತಿಯಾಗಿ ಕೊಡು : ನಿಮಗೆನ್ನಂ ಸೂಕ 
`ಗೊಟ್ಟಿಂ ನಿಮಗೆ ಹರುಷದಿಂದೊಚ್ಚತಂಗೊಟ್ಟಿನಾಹಾ (ರಕ್ಷಾ ಶ. ೭೮); 
ಮೂವತ್ತಾಲುಸಾವಿರ ಚರಕೆ ತನ್ನನೊಚ್ಚತಂಗೊಟ್ಟು ಸಮಯಾಚಾರ 
ಕೆಂದೆನುತ (ಮಡಿಕ್ಕಾ. 1೪, ೮೨೩ ಬಸವಸ್ತೋತ್ರ); ತನ್ನನೊಚ್ಚತಂಗೊ 
ಟ್ಭಾನಂದಿಸಿ (ವೃಷವಿ, ೫-೬೭ ವ). ೨. ಇಂಬು ಗೊಡು; ಆಸ್ಪದ 
ವೀಯು : ಎಚ್ಚಬಾಣವ ಕಡಿದಡೆಯು ಮಗು ಳೆ ಚ್ಹೊಡಾ ಶರೆ ನಾಂಟ 
` ಕೀಳ್ವುದಕೊಚ್ಚತಂಗೊಡವು (ಕೋಗಯ. ೨೫-೫೯). ಒಚ್ಚತಂಗುಡು : 
೧; ತಾರುಣ್ಯವತಿ .. . ಶರೀರದ ಸಹಜಸುರೆಭಿಗಂಧಮಂ ಗಂಧವಹಂ 
ಗೊಚ್ಚತಂಗುಡುವಂತಿರೆ ಲಜ್ಜೆಯಿಂದಿರೆ ಕಂಡು (ಚಂದ್ರಪು. ೮-೭೧ ವ). 
ಒಚ್ಚತಗೊಡು: ೧. ಎನ್ನ ಸರ್ವಸ್ವಾಯತನನೊಚ್ಚತಗೊಟ್ಟಿ [ಪಾಳಾಂ. 
ಒಚ್ಚಗೊಟ್ಟು] (ಸಿ ದೃ ವ. ೧೫೩; ಶೊನೈಸಂ. ೨೦೭-೫ ನೋ); ಮಾನಸ 
ವಚನ ಕಾಯದೊಳು ಸಂದಳಿದು ನಿಮಗಾನೊಲಿದು ಎನ್ನನೊಚ್ಚತ 
ಗೊಟ್ಟಿನು (ಶಿವಗೀ. ೨೮-೧೨೫); ಗನ್ನ ಕಾನು ಕೃಷ್ಣನವರಿಗೆ ತನ್ನನೊಚ್ಚತ 
ಗೊಟ್ಟಿನು (ಕುವ್ಯಾ ದ್ರೊ€. ೧-೨೮); ಮನಸಿಜನ ಬಾಣಕ್ಕೆ ತನುವ 
ನೊಚ್ಚತಗೊಟ್ಟು ನಿಲಿಸಲಾಜಡೆಯಾಗಳು (ಪಾಸೋಪು. ೧೦-೪೨). 
[ಒಚ್ಚೆತ್ನ + ಕೊಡು] 
ಒಚ್ಚತಂಗೊಳ್‌, ಒಚ್ಚತಗೊಳ್‌ (ಕ್ರಿ). ೧. ಪೂರ್ಣವಾಗಿ ಹೊಂದು, 
ಸ್ವೀಕರಿಸು; ಚೆನ್ನಾಗಿ ಪಡೆ: ವಿಭವಮನಂತೊಚ್ಚತಂಗೊಂಡು 
(ಸೌಇಇ. ೫೭-11, ೧೧೯-೨೨ ; 948); ಕರುಣಪ್ರಸಾದಮಂ ಪ್ರೀತಿಯಿಂ 
- ಕೈಕೊಂಡು ಹರನ ಕಾರುಣ್ಯಮಂ ತಾ ನೊಚ್ಚತಂಗೊಂಡು (ಚನ್ನರ. 
೮೨-೧೦) ; ಹೂವಿನ ಬಿಲ್ಲನೊಚ್ಚತಂಗೊಂಡರ್ಚಿಸುತಿರ್ಪ ಕುಡುವುರ್ವಿನ 
ನೀಜಕೆಯರಿಂ (ಗಿರಿಕ, ೭-೧೧ ವ). ೨. ಆಕರ್ಹಿಸು; ಸೆಳೆ: ಈ ಮೂನ 
ಜಕಿನ್ನಯ ಕುವರರವರಿಂದಮುಂ ನಚ್ಚಿನಣುಗಂ ಸೌಂದರಂ ಚೆಲ್ಪನವನಂ 
ಕಂಡೊಚ್ಚತಂಗೊಂಡರಾರ್‌ ಚಿತ್ತಮುಂ ಪೆಣ್ಣುಳೊಳಗೆ (ಸೌಂದಪು. 
೧೩-೧೮) ; ಅಚ್ಕುತನ ಮಂಗಳ ಶ್ರೀಮೂರ್ತಿ ಕಣ್ಮನವನೊಚ್ಚತಂಗೊಳ 
ಲೇಳ್ವ ಕೋಮಪುಳಕದೊಳೆ (ಜೈಮಿಭಾ. ೫-೬). ೩, ಸಂತೋಷಪಡು; 
ಆನಂದಿಸು: ಎಲೆ ಮುನೀಂದ್ರಾ ನಿಮ್ಮಡಿಗಳನೊಚ್ಚತಂಗೊಂಡುಚ್ಚಾಸನ 


೧೧೯೬ 


ಒಬೆ 
w 


ಒಚ್ಚತವೋಗು, ಒಚ್ಚತಹೊೋ ಗು (ಕ್ರಿ). ೧. ಅಧೀನವಾಗು; 


ವಶವಾಗು. ೨. ಸೇರು; ಐಕ್ಯವಾಗು : ನೀನು ಸದ್ಭಕ್ತದೇಹಿಕನಾಗಿ 
ಸದ್ಭಕ್ತರಲ್ಲಿ ಒಚ್ಚತವೋಗಿ [ಪಾಠಾಂ. ವಾಗಿ] ಇಪ್ಪೆಯಾಗಿ (ಸಿದ್ಧವ. 
೧೫೩ ; ಶೂನ್ಯಸಂ. ೨೦೭-೨ ನೋ); ನಚ್ಚಿ ಮುನಮಚ್ಚಿ ಒಚ್ಚತವೋಗಿ 
ಲಿಂಗದೊಳು ಬೆಚ್ಚಂತೆ ಪ್ರಾಣಪದ ಸಂಗವಾಗಿ (ಶಿವಗೀ. ೨೮-೧೨೬). 
ಒಚ್ಚತಹೋಗು : ೧. ಇದ ನನ್ನದೆಂದು ನಚ್ಚಿ ಮಚ್ಚಿ ಹೆಚ್ಚಿ ಕೆಚ್ಚು 
ಗೊಂಡು ಒಚ್ಚತಹೋದ ಎನ್ನಮನಕ್ಕೆ ಇನ್ನಾವುದು ಗತಿಯೊ (ಆದವ. 
೩೪); ನಿಶ್ಚಿಂತ ನಿರಾಳನಿಗೊಲಿದು ಒಚ್ಚತಹೋಗಿ ಆಪ್ಪ ಅಗಲದಿಪ್ಪ 
(ಸಿದ್ಧೇವ. ೧೪೮). [ಒಚ್ಚತ್ಯ * ಪೋಗ್ಗು] 


10 ಒಚ್ಚತಹೋಗು "ಒಚ್ಚತವೋಗು' ನೋ. 


20 


25 


ಒಚ್ಚಯ,, ಒಚ್ಚೆಯ (ನಾ). ೧. ಸೌಹಾರ್ದ; ಸ್ನೇಹ; ಹೊಂದಾ 


ವಣೆ: ಒಡಲ ಕಳವಳಕೆ ಕುದಿವನಸರದೊಳು ಬೆಚ್ಚದೆವೊಚ್ಚಯವಿಲ್ಲದ 
ಮನದಿಂ ನಿಚ್ಚಯವಿಡಿದೆಚ್ಚಆಕಿಕೆಯ ಬಲದಿಂ (ದೀಕ್ಬಾಬೋ. ೧೨೬-೬); 
ಹೆಚ್ಚುಕುಂದುಗಳೊಚ್ಚ [ಪಾಠಾಂ. ಚ್ಛೆ]ಯಂಗಳ ಮಚ್ಚು ಗಳು ಜನ 
ರಚ್ಚರಿಗಳಿದೆಗಿಚ್ಚು ಗಳು ವಿಟರ (ಬಸಪ. ೪೦-೬೧). ಒಚ್ಚೆಯ : 
೨. ಅಪಮಾನ; ಸೋಲು: ಬೆಚ್ಚುವೊಚ್ಚೆಯವಿಲ್ಲದಚ್ಛೊತ್ತಿದಂ 
ತಾಯ್ತು ಕೆಚ್ಚುಗಟ್ಟಿತ್ತುಭಯಸಂಗ ವಿಸ್ಮಯವಾಯ್ತು (ದೀಕ್ಬ್ಸಾ ಬೊ, 
೧೪೩-೨೦); ಮಚ್ಚರಿಪ ದೆಕ್ಷನ ಮುಖಕುರಿಗಿಚ್ಚನಿಕ್ಕಿ ದನಾದಿತೇಯ 
ಸಮುಚ್ಚಯವನೊಚ್ಚೆಯವನೈದಿಸಿ ಬಾಧಿಸಿದನಂದು (ಬಸಪು. ೧೬-೨). 

[+ ತಮಿ. ಒಚ್ಚಿಯ - ನಾಚಿಕೆ, ಪ್ರೀತಿಯ ಮಾತ್ತು ತಿರಸ್ಕಾರ; 
ತೆಲು. ಒಚ್ಚಮು, ಒಚ್ಚೆಮು. / ಸಂ. ವತ್ಸಲ] 


ಒಚ್ಚಯ್ಯ (ನಾ). ಏಳಿಗೆ; ಅಭಿವೃದ್ಧಿ: ಒಚ್ಚಯಕೆ ಬದುಕಬೇಕೆಂಬ 


ನೀತಿಯ ಬಿಟ್ಟು ತುಚ್ಛತನಕೀಡಾಗಿ ಬದುಕುವರೆ ದೊಡ್ಡ ವರು (ಸಮ್ಯಕ್‌, 
[ಆ ಸೆಂ. ಉಚ್ಛ್ರಾಯ] 


೮-೨೧). 


ಒಚ್ಚರ "ಒರ್ಚರ? ನೋ. 
ಒಚ್ಚರೆಮುತ್ತು (ನಾ). ಒಂದೆಳೆಯ ಮುತ್ತಿನ ಸರ; ಏಕಾವಳಿ: 


ಮಲಯಜದಡ್ಡಬೊಟ್ಟೊ ಚ್ಚರಮುತ್ತಿಂದ ಕುಲವಧುಗಳು ಬಂದರಾಗ 
(ಭರಚ. ೧೬-೨೨). [ಒಚ್ಚರ (ಆ ಒರ್ಚರ) + ಮುತ್ತು] 


ಡೊಳಿರಿಸಿ ಪಾಜೋದಕಮನಾದರದಿಂ ಕೊಂಡು (ಗಿರಿಕ. ೪-೪೮ ವ). 
೪. ಇಚ್ಛೆಸು; ಬಯಸು: ನಿಚ್ಚ ಸಾವಿರ ಹೊನ್ನ ಪಡಿಯಂ ವೆಚ್ಚ | 30 
ಕುಡುಗೆದೆ ಕೊಡುವನಾತನೊಳೊಚ್ಚತಂಗೊಂಡೇನನಾದೊಡೆ ಬೇಡಿದುದ 
ನೀವ (ಬಸಪ. ೨೬-೧೮). ೫. ಹೊಂದಾಣಿಕೆಯಿಂದಿರು : ದೃಷ್ಟಿ 
ಗೊಚ್ಚತಂಗೊಂಡು ರೆಂಜಿಪ' ಕೃಷ್ಣರೂಪಮಿರಲನೈಮಿನ್ನೇಕೆಂದಳು 
ಎ(ಜೈಮಿಭಾ, ೨೬-೧೯). ಒಚ್ಚತಗೊಳ್‌ : ೧. ಸತ್ಯಕ್ಕೆ ತಕ್ಕ ನುಡಿಯಲ್ಲ 
ದಿರ್ದಡೆ ಅದ ಒಚ್ಚತಗೊಂಬರೇ (ನೋಳಿಮಾ. ೫೪-೨೨೩) ; ಬಲುಗಲಹ | 55 
ಬಲಿದುದು ವಿಲಯರುದ್ರನ ನಿಲವನೊಚ್ಚತಗೊಂಡ ಪರಬಲದೊಳಗೆ 


ಒಚ್ಚರೆ "ಒರ್ಚೇರೆ' ನೋ. 

ಒಚ ರೆಗಣ್‌ "ಒರ್ಚೇರೆಗಣ್‌' ನೋ. 

ಒಚ್ಚ ವಡಿ "ಒರ್ಚವಡಿ? ನೋ. 

ಒಚ್ಚಾಡು (ಕ್ರಿ). ಬಾಣಗಳನ್ನು ಪ್ರಯೋಗಿಸು (?): ಕಾಡಬೇಡ 
ನೀಯೆನ್ನ ಕಾಡಬೇಡವೆಂದು ನಿನ್ನ ಕಾಡಿದೆ ತರತರದೊಚ್ಚಾಡಿ ಕೊರಚಾಡಿ 
ಸಿರಿಮುಡಿವಿಡಿದೆಳದಾಡಿ (ಇಂದ್ರ ಕೀ. ೨೬೫). ಔ ಇದು "ಎಚ್ಚಾಡು' 
ಎಂಬುದರ ಅಪಲಿಖಿತವಿರಬಹುದೆ? (?] 

ಒಚ್ಚಾರಿ, ಒಚ್ಚೋರಿ (ನಾ). ೧. ಒಂದು ಕಡೆ, ಪಕ್ಕು: ಹೊಡೆದ 


ಗಾಂಗೇಯ (ಕುವ್ಯಾಭೀ. ೬-೬) ; ಪರಿಪರಿಯ ಶಿನಲಿಂಗಭಕ್ತಿಯ ಪರು 
ಕವಿಸಿ ಕಾಲನ ನಿವಾರಿಸಿ ಹರನನೊಚ್ಚತಗೊಂಡ ಶಿವಶರಣರಿಗೆ ಶರಣಾರ್ಥಿ 
(ಪ್ರಧುಲೀ. ೧-೭). ೨. ಪಚ್ಚೆ ದವನ ಮರುಗವು ಮೊದಲವನು ವಿಯಚ್ಚರ 


ಗುಂಡು ಯದೆಗೆ ತಾಗುವದು ಕೂಗುತ್ತಾ ವ£ಒ]ಚ್ಚಾರಿ ಮಗ್ಗುಲಾಗಿ 
ಬಿದ್ದಾ (ರಾಜೇಂದ್ರ. ೧೪೬). ೨. ಒಂದೇ ಬಗೆಯ ಅಭ್ಯಾಸ; ಒಂದೇ 
ಕಡೆ ನಡೆಯುವಿಕೆ. ಒಚ್ಚೋರಿ: ೧. ನಗುತಾ ಒಚ್ಚೋರಿ ನಿಂತಿದ್ದಳು 


(ಅದೂಟ. ೧೫೪). [ಒರ್‌ (ಆ. ಒಂದ್ಕು) 4 ಚಾರ್ಮಿ] 

ಒಚ್ಚಿ (ನಾ). ೧. ತುಸು ಹೊತ್ತು; ಸ್ವಲ್ಪಕಾಲ: ಒಂದರ 
ಮೋ ಯನೊಂದು ಮೂಸಿನೋಡಿ ಮತ್ತೊಟ್ಟಿ ಹೊತ್ತಿಂಗೆ ಕಚ್ಚಿ 
ಯಾಡಿ ಹೋದಂತಾಯಿತ್ತು (ಅವಚಂ. ೭೨-೩೧೮) ; ಇಂದು ನಾಳ್ಬೈಗೀ 
ಗಳೇ ಮಾ[ಣಿಂ]ದು ಭಾಗಿಲ್ಲೊ ಚ್ಚ ಚಿರೆಕಾಲ್ಬಂದು ಕೊಟ್ಟಹೆ 
(ಕು ಮು ರಾ. ೫-೬೨) ; ಅಚ್ಚರಿಯೆ ಮಜಕಿದೊಮ್ಮೆ ನಾಮವನುಚ್ಚರಿಸೆ 
ಮೇಣ್‌ ನೆನೆಯೆ ಕೇಳಿದೊಚ್ಚಿ ವರಚರಿತಾಮೃತವ (ನಿಭಾಗ. ೧೦-೬-೮). 


` ಸತಿಯರ ತೆಜದಿಂ ಮಚ್ಚರದಿಂ ಮಾಜುತವಳು ವಿಟಿರ ಮನ ಒಚ್ಚತಗೊಳು 40 
ತಿಹಳಲ್ಲಿ (ಅಂಜಚ. ೩-೬೫). [ಒಚ್ಚತ್ಸ * ಕೊಳ್‌] 
ಒಚ್ಚತಗೊಡು "ಒಚ್ಚತಂಗೊಡು' ನೋ. 
ಒಚ್ಚತಗೊಳ್‌ "ಒಚ್ಚತಂಗೊಳ್‌' ನೋ. 
ಒಚ್ಚೆತನಿರು (ಕ್ರಿ). ಕೂಡಿ ರು; ಸೇರಿರು: ಬೆಚ್ಚಂತೊಚ್ಚತವಿಹ ತಾ 
ತನ್ನಂ ಎಚ್ಚರಿಸುವನಿಚ್ಚೆಯ ಸಂಪನ್ನಂ (ದೀಕ್ಟ್ರಾ ಬೋ. ೧0೮-೧೪). 45 
[ಒಚ್ಚತ 4 ಇರು, (ಆ ಇರ್‌) 


ಒಚ್ಚಿತ 
೨. ಒಂದು: ಅಚ್ಚಕ್ಕಿಹಾಸೆಯ ಸ್ವಚ್ಛಾಗಿ ಹೊಯಿರೆವ್ವ ಒಚ್ಚಿ ಕಾಳಕ್ಕಿ 
ಸಿಡಿದಂಗೆ (ಲೋಕಗೀ. ೧೬-೧೨). "ಒಚ್ಚಿ ಹೊತ್ತು ? ಪರಾ.&. ಸ್ವಲ್ಪ; 
ತುಸು; “ಮುದ್ದು ಮಾತು? (ಸಿದ್ಧರಾ, ಕೋಶ): ಎಳಸಿ ತನಯಂ 
ಹುಟ್ಟಿ ಹುಟ್ಟತ್ತು ಸಂಪದಂ ಬೆಳೆಯ ತೊಡಗಿದೊಡೆ ಧರೆ ಬೆಳೆಯತೊಡ 
ಗಿತ್ತೊಚ್ಚಿ ಸು(ಪಾಠಾಂ. ಚಿತ್ಸು]ಳಿಯ ತೊಡಗಲು ಸುಳಿಯತೊಡಗಿತ್ತು 
ತಾಯ್ತಂದೆಗಳ ಕೀರ್ತಿ ದಿಕ್ತಟದಲಿ (ಸಿದ್ದರಾ. ೨-೧೧). "ಒಪ್ಪಚ್ಚಿ' 
ಪರಾ. (1) 
ಒಟ್ಟಿತ "ಒಚ್ಚತ್ಶ' ನೋ. 
ಒಚ್ಚಿತ್ತು (ನಾ). ಒಂದೇ ಮನ; ಒಮ್ಮನ: ಎಚ್ಚಉಂದವನಾವ 
ಯತಿಯಾದಡೆಮ್ಮ ಮನಮೆಚ್ಚಿ ಮುಂಗಾಣದನುಚರನಂತೆ ಚರಿಸುವಂ 
ತೊಚ್ಚಿತ್ತಿನಲಿ ತೋರ್ಪೆನೆಂದೊರ್ವೆ ಜರಡ ಕುಂಟಣಿ ಪೇಳ್ದರವರೆಡೆ 
ಯೊಳು (ವೆಂಕಾರಾ, ೧-೬-೪೧). [ಒರ್‌ (ಆ ಒಂದು) * ಚಿತ್ತು] 
ಒಚ್ಡಿ ಹೊತ್ತು "ಒಚ್ಚೊತ್ತು' ನೋ. 
ಒಚ್ಚುಟು, ಒಚ್ಚೋಟು (ನಾ). ಒಂದು ಅಳತೆ; ಒಂದು ಚೋಟು 
ಉದ್ದ : “ಪ್ರಾದೇಶಮೆಂಬುದು ಒಚ್ಚುಟು [ಪಾ ಕಾಂ. ಒಟ್ಟೋಟು] 3 
(ಹ ಲಾಯು . ೮೯-೩೮೪). ಒಚ್ಚೋಟು: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [2] 
ಒಚ್ಚೆಯ "ಒಚ್ಚಯ,' ನೋ. 
ಒಚ್ಚೆಯಗೊಡು (ಕ್ರಿ). ಒಪ್ಪು; ಸಮ್ಮತಿಸು: ಮೆಚ್ಚಿರುತಿಹಳು 
ಭಾವನ ರೂಪು ಕುಲಶೀಲ ಹೆಚ್ಚಿಂದು ತನ್ನೆದೆಯೊಳಗೆ ಒಚ್ಚೆಯಗೊಡದಾಗ 
ತವರೂರ ಮೇಲಣ ಹೆಚ್ಚುಗಾರಿಕೆಗಾಡುತಿಹಳು (ಧರಚ. ೯-೮೪). 
[ಒಟ್ಟೆಯ (೮. ಒಚ್ಚಯ,) * ಕೊಡು] 
ಒಚ್ಚೆರೈ "ಒರ್ಜೆೇರೆ' ನೋ. 
ಒಚ್ಚೆರೈೆ (ನಾ). ಒಂದೇ ಧಮನಿ, ರಕ್ತನಾಳ: ಒಟ್ಟೆಕೆಯ ನೆತ್ತರನ್‌ 
ಪಾಲ್‌ ಗೊಂಡ ತಂಗೆ (ಆಂತಿಗೊ, ೧-೧). (ಒರ (ಆ ಒಂದ್ಳು) + ಸೆರೈ) 
ಒಚ್ಚೆ ಕೆಗಣ್‌ "ಒರ್ಜೆೇರೆಗಣ್‌' ನೋ. 
ಒಬೆ ಅಂಗು "ಓರ್ಜ್ಚೆಅಂಗು' ನೋ. 
ಒಚೆ ಅಗು "ಒರ್ಜ್ಚೆಅಂಗು' ನೋ. 
ಒಬ್ಬೇರಿಸು (ಕ್ರಿ). ಒಂದು ಕಡೆ ಸೇರಿಸು, ಕೂಡಿಸು: ದಳನಾಯಿ 
ವಿಕ್ರಮರಾಯರ ರುಂಡಮುಂಡಗಳನ್ನು ಒಚ್ಚೇರಿಸಿ ಈ ಒಡನೆಯೇ 
ಹೊರಟು ಕ್ರಮಪ್ರಕಾರವಾಗಿ ಶವಸಂಸ್ಕಾರಮಾಡಿ (ವಿಗಡ. ೮೧-೧೫). 
[ಒರ್‌ (ಆ ಒಂದ್ಯು) * ಸೇರಿಸು] 
ಹಿಚ್ಛೇರೆ "ಒರ್ಚೇರೆ? ನೋ. 
ಒಚ €ರೆಗಣ್‌ "ಒರ್ಜೀರೆಗಣ್‌' ನೋ. 
ಒಬ್ಲೇರೆಗಣ್ಣು *ಒರ್ಚೆರೆಗಣ್‌' ನೋ. 
ಒಚ್ಚೊತ್ತು, ಒಚ್ಚಿ ಹೊತ್ತು (ನಾ). ಒಂದುಹೊತ್ತು : ನಿತ್ಯಸುಖಿ 
ಯಾದ ಮತ್ತೆ ಒಚ್ಚೊತ್ತಿಗೊಂದು ಪರಿಯೇಕೊ (ಮೋಳಿಮಾ. 
೧೦೨-೪೦೫) ; ನಚ್ಚಿ ದಂತರಸಿನ ಇಚ್ಛೆಯಂತಿರುವುದದು ಒಚ್ಚೊತ್ತು ತಪ್ಪಿ 
ನಡೆದಿಹರೆ ಹೊತ್ತಾರೆ ಕಿಚ್ಚು ಕಾದಂತೆ( ಸರ್ವಜ್ಞ. ೭೩೦). ಒಚ್ಚಿ ಹೊತ್ತು: 
ಶಿನನ ಮುಂದುಂಡಿಗೆಯನೊತ್ತಿದೆ ಶಿವನ ಲಾಂಛನನಿದು ಬಳಿಕ್ಕಾ ಕುವಿಟ 
ನೆಲ್ಲಿಂದೊಚ್ಚಿಹೊತ್ತಿ ನೊಳಿಲ್ಲಿಗೈತಂದು (ಬ ಸ ಪು. ೨೮-೪೧); ಬೆಂದ 
' ವಿಷಯಂಗಳಂ ಬಿಟ್ಟುಬಿಡದೀ ಮನಂ ಒಚ್ಚಿ ಹೊತ್ತಿ ಗೆ ಭಕ್ತಿಯಿಚ್ಚೆ 
ಯಹುದೀ ಮನಂ ಬೆಚ್ಚಿ ಮತ್ತೊಲ್ಲೆ ನೆಂದಚ್ಚಆಕಿವುದೀ ಮನಂ (ಕವಿಚ. 
1, ೨೪೮. ದೀಳ್ಸಾಟೋಧೆ) ; ಒಚ್ಚಿಹೊತ್ತತಿಪಾನಮಂ ಕೇಳೊಚ್ಚಿ ಹೊತ್ತತಿ 
ಧ್ಯಾನಮಂ ಮಗುಳೊಚ್ಚಿ ಹೊತ್ತು ಸುಮುದ್ರೆ ಮುಖ್ಯಾನ್ನ ವನು ಚರ್ವಿ 
ಸುತೆ (ಶಂಕದಾ. ೧೪-೧೬). [ಒಚ್ಚಿ * ಹೊತ್ತು (ಆ ಪೊಲ್ತು)) 


೧೧೯೭ 


ಒಟಿಕರು 


| ಒಚ್ಚೋಟು "ಒಚ್ಚುಟು' ನೋ. 
ಒಚ್ಚೋಡಿ "ಒರ್ಚವಡಿ' ನೋ. 
ಒಚ್ಚೋರಿ "ಒಚ್ಚಾರಿ' ನೋ. 
ಒಜ್ಜರೈ, ಒಜ್ರ (ನಾ). ಬೆಟ್ಟಿದ ರುರಿ; ಅಬ್ಬಿ: ತರತರದಿಂದೆ 
3 ತೋರ್ಪ ಸರುವಿಂ ದೆರುವಿಂ ಪರಿವೊಜ್ಜರಂಗಳಿಂ (ಗಿರಿಕ. ೧-೭೦) ; ನಗ 
ಲಕ್ಷ್ಮಿಯುಟ್ಟಿ ಹಳಮ್ಫೆಲಗೆಗಳನೊಜ್ಜ[ಪಾ ಕ ೦. ಜ್ವ]ರಮೆನಿಪ್ಪ ಮಡಿ 
ವಾಳಂಗಂ [ವಗೆ]ವಣಕಿಯೊಳ್‌ ತೆಗೆಬಿಸುಟಿವೊಲಗತಟದೊಳ್‌ [ಪೊರಳು] 
ತಿರ್ಪುವಜಗರನಿಕರಂ (ಸೂಕ್ತಿಸಂ. ೩-೮೨) ; ಗಿರಿಯ ಸಾನುಗಳಿಂದ ಪರಿವ 
ರಸದೊಜ್ಜರದ ಪಾನೀಯದಿಂಪಿನಿಂ (ಜೈವಿಭಾ. ೩೩-೮). ಒಜ್ರ : ಹರಿವ 
ವ£ವೊ]ಜೃದೆ ನೀರನು ತಾವರೆಯೆಲೆಗಳಲ್ಲಿ ಪೊಟ್ಟಣಗಳ ಕಟ್ಟ ಅರ್ಯ 
ಪಾದ್ಮಾಚಮಸೀಯಗಳನ್ನು ಕುಡಲಾಗಿ (ವಚಕಾ. ೧೧). 
(ಪ್ರಾ. ಓಜ್ಜರ. / ತುಳು. ಉಜ] 
ಒಜ್ಜರ್ಕ (ನಾ). ವಜ್ರ: ಕೆಂಧೂಳಡರ್ದು ನಭಮಂ ಮುಸುಕಿತಾಗ ಸುರ 
ಸಿಂಧುಪ್ರವಾಹಮುತ್ತುಂಗ ಶೋಣಾಚಲದ ಬಂಧುರತಟಪ್ರ ಜೀಶದೊಳೊ 
ಪ್ಲುವೊ [(ಪಾಠಾಂ. ವ]ಜ್ಞರದ ನಿಧಿ [ನಾಕಾಂ. ನದಿ]ಯೆಂಬ ತೆಜನಾಗಲು 
(ಜೈ ಮಿಧಾ. ೨೨-೫). [< ಸೆಂ. ವಜ್ರ] 
ಒಜ್ಜರ್ಕ, ಒಬ್ಬರ, ಒರ್ಜ್ಟೃರ(ನಾ). ಒಂದು ರಾಜ ಚಿಹ್ನೆ: ಗಜಢಕ್ಕೆಯ 
ಪಾ ಮಹಾಧ್ವಜದೊಜ್ಜರದೇಕಶಂಬ ರವಿಶಶಿಬಿಂಬಧ್ವಜದ ಧವಳಾತ 
ಪತ್ರವ್ರಜದೊಳಗನೆ ನಡೆಯೆ ಪೊನ್ನ ಸಿರಿವಆಯಿಗೆಯೊಳ್‌ (ಶಾ ಂತಿಪು. 
೧೦-೧೫೦) ; ಗುಡಿ ಚಮರವೊಜ್ಜರಂ ಬೆಳ್ಗೊಡೆ ಹಡಪಂ ಘಳಿಗೆಯುಭಯ 
ಶಂಖಂ ಮೊದಲಾಗೊಡೆಯ ಮಹಾಮಹಿಮೆಯನೂರೊಡೆಯ ಶ್ರೀಮಂಗ 
ಳಾರ್ಣ್ನವಂ ಕುಡೆ ಪಡೆದ೦ (ಎಇ. 2೪111, ೧೯೨-೨೭ ; 1185). ಒಬ್ಬರೆ: 
ಎತ್ತಿದ ಮೇಘಡಂಬರಂಗಳ ಮುಂದೆ ಪಾಳಿಕೇತನಂಗಳ ವೋರಾಯ 
ದೊಜ್ಜರಂ[ಪಾಕಾಂ. ಒಬ್ಬರಂ] ಗಳ ಕೂಡಿ ನಡೆವ ಕುಂತಂಗಳಂ( ಮಹಾನೇ. 
೧೨-೯ ವ). ಓರ್ಬ್ಟ್ಬ್ಟರೆ: ರವಿದಣ್ಣನಾಯಕಂ ಶ್ರೀಮದಿಳೇಶನಿಯೋಗದಿನ್ದ 
ತಳೆದಂ ಬೆಳ್ಗೊಡೆ ಮಹಾಡಂಬರಂ ಚಾಮರಮೊರ್ಜ್ಚ್ಟ್ಬರೆಂ ಕುರುಳ ಕೊಂತ 
ಮೆನಿಪ್ಪ ಮಹೀಶಚಿನ್ಹಮಂ (ಸೌಇಇ. 12-1, ೧೫೮-೨೧ ; 1090). [?] 
ಒಜ್ಜರಂಬರಿ (ಕ್ರಿ). (ಬೆಟ್ಟದ) ರುರಿಯಂತೆ ಹೆರಿ: ನುಳಯಮಂಡಳ 
ದೊಳ್‌ ನೇಳೆಗೊಂಡು ನೆಲಸಿ ಗುಜ್ಜರಮಂಡಳದೊಳೊಜ್ಜರಂಬರಿದು 
ಮಲುಮಂಡಳಡೊಳ್‌ ಪರೆಪುವಡೆದು (ಅನಂಪು. ೧೪-೪೭ ವ). 
[ಒಜ್ಜರ, * ಪರಿ,] 
ಒಜ್ಜರಿಸು (ಕ್ರಿ). ಸ್ರವಿಸು; ಉಕ್ಕು: ಲಿಂಗದಲ್ಲಿ ಒಜ್ಜರಿಸಿ ಸುರಿವ 
ಶಿವಸುಖರತಿಯೊಳೋಲಾಡುತ್ತ (ಮಹಾದೇ. ೩೬-೨), ಮತ್ತಮತಂಗ 
ಮದಂಗದೊಳ್ಳೊಜ್ಜರಿಸುತ್ತ ನೆಲಕೆ ಜಲ್ಲಿಅುದುಗುತಹ ಬಿಸುನೆತ್ತರ ಪೊನ 
ಲೆಸೆದುದು (ಜಯಕಾ. ೭-೨೨); ಬಂಧಕೀಜನದೊಡಲೊಳು ಒಜ್ಜರಿಸೆ 
ರಾಗರಸ (ಸಮ್ಮಕ್‌, ೧-೩೭). [ಒಜ್ಜರೆೆ + -ಇಸ್ಕು] 
|ಒಜ್ಜಲು (ನಾ). ತೇವ; ಒದ್ದೆ; ಕೆಸರು: ಮಜ್ಜನಗೆಯ್ದ ಕುಂಕುಮ 
| ರಸಧಾರೆಯಿಂತೊಜ್ಜಲಾದುದು ನಿಂದೆಡೆಯು (ಮೋಹತ. ೩೮-೫೬). 
[ಆ ಸಂ. ಉದ್ರಲ) 
40| ಒಜ್ಜರೆ "ಒಜ್ಜರ' ನೋ. 
ಒಬ್ರ "ಒಜ್ಜರ್ನ' ನೋ. 
ಒಬಕರು (ನಾ). (ಉಕ) ಒಣಗಿರುವ ಸ್ಥಿತಿ; ಹೆಕ್ಕಳಿಕೆ : ಯಾವುದೀ 
ಉರಿಗಾಲ ನೆತ್ತಿಗೇರಿದೆ ಸೂರ್ಯ ಕಾಲು ಇಟ್ಟಿಲ್ಲಲ್ಲಿ ಕಾದಹಂಚು 
ಗಾಳಿಯೇ ಮಟಮಾಯ ಮಾತಾಡ ಮಳೆರಾಯ ಒಟಕರಾಗಿದೆ ಒಣಗಿ 
ನೀರ ಅಂಚು (ಅರಳು. ೩೪೪-೪). 
(2. 1 ತಮಿ. ಒಟ್ಟು, ವಜ್ಮು - ಬತ್ತು, ಒಣಗು) 


- 
೦ 


15 


20 


30 


35 


45 


ಒಟ್ಟ, 

ಒಟ್ಟಿ "ಒಡ್ಡ ನೋ. | 

ಒಟ್ಟ (ನಾ). ತುಟ; ಅಧರ: ಸುಸಿಲ ಸೊಕಕ್ಕೆ ಸೊರ್ಕಡರೆ... ಕೋಳ 
ತಳ್ಪನಾಳಿಸುವಿರದೊಟ್ಟಿಮಂ ಸನಿ ವ ಬಾಯ್ಬಿಡುತಂದೊಡೆಮೆಚ್ಚಿದಂತೆ 
ಚುಂಬಿಸುವ (ಚಂದ್ರಪು. ೮-೭೭). (ಪ್ರಾ. ಓಟ್ಮ ಆ ಸಂ. ಓಷ್ಕ) 

ಒಟ್ಟಿಂದ (ನಾ). ಸಮುದಾಯ ಶೋಭೆ; ಪೂರ್ಣ ಅಂದ: ರಾಗ-| 
ಭಾವಗಳ ಮಿಲನಕ್ಕೆ ಒಟ್ಟಿಂದ ಕೊಟ್ಟು ಭವ್ಮಶೋಭೆಯನ್ನೂ ಸಂಪೂ | 
ರ್ಣತೆಯನ್ನೂ ಒದಗಿಸುವ ಆಧಾರಸಾಮಗ್ರಿಯೇ ತಾಳ (ಸಂಗೀಚ. | 
೫೧); ಜೀವನವೇ ಲಯಬದ್ಧವಾಗಿ ಒಟ್ಟಿಂದದಿಂದ ಶೋಭಿಸಬೇಕು 
(ಸಾಹಿಜೀ. ೧೩). [ಒಟ್ಟು + ಆಂದ] 

ಒಟ್ಟಿಂಜಾರ (ನಾ). ಸರ್ಕಾರಕ್ಕೂ ರೈತನಿಗೂ (ಭಾಗಮಾಡದಿರುವ) 
ಪೂರ್ಣ ಧಾನ್ಯರಾಶಿ (ಸ್ಕಾಂಡರ್‌). [ಒಟ್ಟು + ಅಂಬಾರ] 

ಒಟ್ಟಜ,(ನಾ). ೧. ಕಪ್ಪ; ಕಾಣಿಕೆ; ತೆರಿಗೆ: “ ಒಟ್ಟಜವು ಕಪ್ಪಮೆನಿಸುಗು? 
(ಶಬ್ದಮಂ. ೩೯). ೨. ಒತ್ತೆ: ತಾನೊತ್ತೆಯಿಡಲ್ಪೋದೊಡೆ ನೀನಿನ್ನೆಮ 
ಗೆನ್ನ ತಂದೆಯ್ಯೆ ಯೊತ್ತೆಗೆ `ಕಯ್ಯಾನೆಮೆನೆ ಮೆಚ್ಚಿ ಸುಆಕಿವಂ ಮಾನಿನಿ 
ಯರನಜ್ಜನೊಟ್ಟಜಂ ಮಚ್ಚಿದವೊಲ್‌ (ಅಜಿಪು. ೨-೯೯). "ಒಟ್ಟಜಂ 
ಗುಡು? ಪರಾ. [« ಕೊಟ್ಟಜ?] 

ಒಟ್ಟಿಜ್ಯ "ಒಟ್ಟಜಿ' ನೋ. 

ಒಟ್ಟಿ ಜಂಗುಡು (ಕ್ರಿ). ಕಪ್ಪಕೊಡು; ಕಾಣಿಕೆಸಲ್ಲಿಸು: ರಜತ 
ಶೈಲೇಂದ್ರ ಮುನ್ನೀತಭಂಗಂ ಗಿರಿರಾಜಂಗೊಟ್ಟ ಜಂಗೊಟ್ಟವೊಲೆಸೆದುದೇಂ 
ದಿವ್ಯಮೋ ಜೈನಗೇಹಂ (ಶಾಂತಿಪು. ೨-೧೧೭) 

(ಒಟ್ಟಜ, * ಕುಡು (ಆ ಕೊಡು)) 

ಒಟ್ಟಿಜವೆಯಿ (ಕ್ರಿ). ಪರಾಕ್ರಮವನ್ನು ಹೊಂದು; ಸಾಹಸವನ್ನು 
ತಾಳು: ಒಟ್ಟಿಜವೆತ್ತು ಬಾಹುಬಲದಿಂದೋಡಿ ನಿರ್ಮ್ಮಳ « « «ಸ್ತ್ರಿಯಾ 
ದಿಟ್ಟಳ "೩ ಯಿನಾಳ್ವನ ಚಿತ್ತವೃತ್ತಿಯಂ ನೆಟ್ಟನೆ ಗೆಲ್ಲ (ಸೌ ಇಇ. 
IX-i, ೧೫೮-೨೧ ; 1090). [ಜಟ್ಟಿಜ್ಮ (ಆ ಒಟ್ಟಣಿ) + ಪೆಲು] 

ಒಟ್ಟಿಜಿ "ಒಟ್ಟಜಿ' ನೋ. 

ಒಟ್ಟಜಿಕಾಲ "ಒಟ್ಟ ಜೆಕಾಅ' ನೋ. 

ಒಟ್ಟಿಜಿಳೆ (ನಾ). ಪರಾಕ್ರಮ ; ಸಾಮರ್ಥ್ಯ: ನೆಟ್ಟನೊಟ್ಟಜಿಕೆಯಿಂ 
ತಂಬಂ ಜಯಸ್ತಂಭಮಂ (ಮೈ ಆರಿ. ೧೯೩೦, ೭೬-೨೭ ; 1060); ಕೊಟ್ಟಿಂ 
ಮಣಿಂಗವಳ್ಳಿ ಯನೊಟ್ಟಜಿಕೆಗೆ ಕಳಸವಿಡುವ ತೆಜದಿಂ ತೈಲ[0] (ಎಇ. ೪, 
೧೭-೧೭ ; 1148). [ಒಟ್ಟಜ್ಮ (ಆ ಒಟ್ಟಿಜೆ) + -ಇಕೆ) 

ಒಟ್ಟಿಜೆ, ಒಟ್ಟಜ್ಜ, ಒಟ್ಟಜಿ (ನಾ). ೧. ಅತಿಶಯ; ವಿಶೇಷ; 
ಹಿರಿಮೆ; ಮೇಲ್ಮೆ: “ ಒಟ್ಟಿಜೆಯೆಂದತಿಶಯಂ” (ಕಶಸಾ. ೨೯-೬೧೫) ; 
“ ಒಟ್ಟಜಿಯೆನಲತಿಶಯಾರ್ಥಮಕ್ಕುಂ ” (ಕವಿಕಂ. ೨೩೦); ಸಲ್ಲೆವೆರಸಿದ 
ತನ್ನ ನಣ್ಬನೊಟ್ಟಿಜೆಯಿಂ ತೋಜಕಿ ವಜ್ರಬಾಹುಮಹೀಪತಿಯಂ ಕರೆದು 
(ಆದಿಪು. ೪-೫೨ ವ) ; ಪರಿಖೆಯ ಪರ್ವಿನೊಟ್ಟಿಚಿಯೊ ಪುರದ ಪರಿವೇಷವೊ 
ಎನಿಸಿತು (ಹಚಕಾ. ೧-೩೮). ೨. ಸಮೂಹ; ರಾಶಿ; ಮೊತ್ತ: 
*ಒಟ್ಟಿಜೆಯು ತಿಂತಿಣಿ ಗೊಂದಣಿ ಲಾವಣಿಯು  (ಕವಿಕಂ. ೧೦೫); 
ಬೇಡರ್‌ ಚಲದಿಂ ಮಾರ್ಕೊಂಡರಿಲ್ಲೊಟ್ಟಿಜಿನೆರಸು ಕುಜುಂಬರ್‌ ತಜುಂ 
ಬಿರ್ದರಿಲ್ಲ (ಸುಕುಮಾ. ೧-೮೦) ; ದಿಕ್ಕರಿಗಳ ಮೇಲೆ ಮಿಕ್ಕು ಬರ್ಪ 
ದೇನಾಂಗವಸ್ತ್ರ ವಿತಾನದ ಪಟ್ಟಿಗಳೊಟ್ಟಜಿಯ (ಗಿರಿಕ. ೧೦-೭೭ ವ). 
೩. ಪರಾಕ್ರಮ: ಪುಟ್ಟದೊಡಾತನೊಳಜಸಿವೊಡವುಟ್ಟ ದುದಣಾವಿಂಗೆ 
ಪೆಂಪು ಪೆಂಪಿನೊಳಾಯಂ ಕಟ್ಟಾಯದೊಳಳನಳನಿನೊಳೊಟ್ಟಜಿ ಪುಟ್ಟ 
ದುದು ಪೋಲ್ವರಾರ್‌ ಬದ್ದೆಗನಂ (ಸಂಪಭಾ. ೧-೨೪); ಕುತ್ತುವ 
ಬಲ್ಬುಗ್ಗಡ ಪೊಟ್ಟಿ ಜೆಯಿ 0 ಚಟ್ಟಿಯನೊಡನಾರ್‌ ಮಾರ್ಕೊೋಲನಿಲ್ಲಿ 
ಬಿಡಳೊಡರಿಸುವರ (ಎಕ. ೪, ಬೇಲೂರು. ೧೯೩-೬೬; 1160) ; 


————— 


6 


10 


15 


20 


25 


sl Ww 


40 


45 


೧೧೯೮ 


ಒಟ್ಟಪ್ಪಣೆ 


ಮನಕೆ ಬರಲೊಟ್ಟ ಜೆಯಿನಿರ್ದ ನಿತಆಕೊಳಿದಾಗಳಂತೆ ಜಾಣ್ಮುಡಿವಂ 
1 (ಶೃಂಗಾರ, ೩-೧೭). ೪. ಆವೇಶ; ಆವೇಗ; ರಭಸ: ತೊಟ್ಟಲೊಳು 
ತನ್ನ ಕೂಸಂ ಪಟ್ಟರಿಸಿ ಲತಾಂಗಿ ಫೊತ್ತುವೋಗಿಂಗೆ ಮನಂ ಮುಟ್ಟದೆಡೆ 
ವೋದಳನ್ನೆ ಗಮೊಟ್ಟಿ ಜೆಯಿಂ ಪಾವು ನಿದ್ರೆಗೆಯ್ದಾ ಮಗುವಂ ಬಂದು ಕೊಲ 
ಲಿರ್ಪುದುಂ (ಧರ್ಮಾಮೃ. ೧೨-೧೬೨, ೧೬೩); ತೊಟ್ಟನೆ ಕೋಪಜ್ವಲನಂ 
ಟ್ಟಿ ಭುಗಿಲ್‌ಭುಗಿಲೆನುತ್ತೆ ಮನದೊಳ್‌ ಕುವರಂ ಕಟ್ಟಾಳ್‌ ಕಡುಕೆಯ್ದೆ 
ಯ್ದಿ ದನೊಟ್ಟಿ ಜೆಯಿಂ ಬನಕೆ ಜನಕೆ ಜನಿಯಿಸೆ ರಾಗಂ (ವರ್ಧಪು. ೨-೪೭) ; 
ಒಟ್ಟಿ ಜೆಯಿಂದೆ ಸಿಂಹಬಲನೆಂಬ ವಿರೋಧಿ ಕಡಂಗಿ ಮುತ್ತಿದಂ ತೊಟ್ಟನೆ 
ಬಂದು ಪದ್ಮಪುರಿಯಂ (ಕುಸುಮಾ. ೧೧-೨೦). ೫. ಸಹನೆ; ಸಮಾಧಾನ: 
ಪಟ್ಟರ್ದರನಜ೨ಯದವೋಲ್‌ ಮೆಟ್ಟುವುದುಂ ಕಾಲೊಳಾದ ಕೆಸಜಕೆಲ್ಲಂ 
ಮೇಲೊಟ್ಟಿದ ತೆಅದಿಂ ಪತ್ತಿದೊಡೊಟ್ಟ ಜೆಯಿಂದಿರ್ದು ಗಜಜಕಿ ಗರ್ಜಿಸದಿ 
ನಿಸುಂ (ಧಮಾ ಮೃ. ೫-೨೦೦) ; ಒಟ್ಟಿ ಜೆಯಿಂದಂ ಪಸಿದರ್ಗಟ್ಟುದ 
ನುಣಲಿಳ್ಳಿ ಬಲಿಕಿಕಮುಣ್ಣನನೆಂದು ಮುಟ್ಟಿಲ್ವಣ್ಮದು(ನೀತಿಮಂ.11, ೧೪೭). 
೬. [ಸಂಗೀತ] ಸ್ವರವಿನ್ಯಾಸದಲ್ಲಿ ಒಂದು ಬಗೆ(?): ಶ್ರುತಿಯಂ 
ಪಲ್ಲಟಸದೆಯುಂ ಮತ್ತಂ ಪರಿಚ್ಛೇದಂಗಳನಆದುಮೊಟ್ಟ ಜಿಯ ರಾಜಿಯಿಂ 
ಕಣ್ಗಳಿಂಚರದೊಳಂ (?) ಫೊಂಪುಟ್‌ವೋಗೆ ಮಂಗಳಪಾಠಕರ್‌ .., 
ಓದಿದರ” (ಪಂಪಭಾ ೧೪-೩೦ ವ); ಕಳೆಯಂ ಪತ್ತಿಸಿ ರಾಗಮಂ ನಿಲಿಸಿ 
ನುಣ್ಬಂ ನಣ್ರಾಗೆಯ್ದಿ ೦ಪನಿರ್ಕುಳಿಗೊಂಡೊಟ್ಟಜೆಯಂ ನಿಮಿರ್ಚಿ... 
ಗೋವಳರಾಯಂ ಕೊಟಲೂದಿದಂ (ಜ ಗವಿ. ೫-೨). ಒಟ್ಟಿಜ್ಮ: 
೨. “ ಒಟ್ಟಿಜಮೆನಲ್ಲೆ ಸಮೂಹಂ'' (ಕಶರ. ೯೯) ; ನೆಲೆವಟ್ಟುಗಳೊಟ್ಟಜ 
ದಂತೆ ಮುಗಿಲೊಡ್ಡಿನ-ದಡ್ಡಿಯಂತೆ (ರಾಮಾಶ್ವ. ೯೪-೮). ಒಟ್ಟಿಜಿ: 
೩. ಓಳಿಯೆ ಕೋಡು ಪಲ್ಲವರ ಪನ್ಹಲೆಯೆಲ್ಲಮನೆಯ್ದೆ ದಟ್ಟ ಕಾಸಾಳಿಕ 
ರೂಜಕಿ ಸಾಜಕಿ ಪರಮಣ್ಣಳಿಕರ್ಕ್ಯಳನಮ್ಮ ನೀವು ಈಯೋಳಿಗೆ . . 
ಓಳಿಯಳೆಂಬಿನಂ ನೆಗಟ್ಟುದೊಟ್ಟಜಿ ಮಣ್ಣಳಿಕತ್ರಿಣೇತ್ರನಾ (ಎಕ. ೫, 
೫೯-೯೦ ; 974) ; ಬೀರಮಚ್ಚಲಕಿವಿನಮಾಮೆ ತಳ್ಳಿಅಕಿದು ಗೆಲ್ಲೆ ವರಾಶಿಯ 
ನೆನ್ನು ಪೊಚ್ಚಜನ ನುಡಿವಟ್‌ಗಣ್ಣರಂ ನಗುವುದೊಟ್ಟಜಿ ಮಾವನಗನ್ಮ 
ಹಸ್ತಿಯಂ (ಎಕ. 11, ೧೩೪-೫೫; 982). (2) 
ಒಟ್ಟಿಜೆಕಾಲಅ, ಒಟ್ಟಜಿಕಾಅ(ನಾ). ಶೌರ್ಯವುಳ್ಳವನು; ಪರಾಕ್ರಮ 
ಶಾಲಿ: ಬಿಟ್ಟರನಾಂತು ಪರಿವೊಟ್ಟ ಜೆಕಾಜರುಮಂ ಇಟ್ಟಿಯನೆತ್ತಿ ಪರಿವ 
ಜಟ್ಟಿಗರುಮಂ (ಲೀ ಲಾವ. ೫-೧೩೪). ಒಟ್ಟ ಜಿಕಾಐ : ಕಡೆಗಾಲದ 
ಭೈಗವನಂತಿ ೫% ಕಯ್ದುಗೊಂಡೊಟ್ಟ ಜಿಕಾಜರಟ್ಟಿ ಗಳನಾಡಿಸಿದಂ ಕಿಡಿ 
ಕೆಯ್ದ ವೀರರಂದೊಟ್ಟ ಸಿಗುಳ್ಣು ಕೊಂದು ಮೆಆಿ ದಂ (ಎಕ. ೫111, 
ಸೊರಬ. ೨೦೬-೨; ?). [ ಒಟ್ಟಿಜೆ * -ಕಾಜ] 
ಒಟ್ಟಿಜೆಗಿಡು "ಒಟ್ಟಜೆಗೆಡು' ನೋ. 
ಟ್ರಜೆಗೆಡು, ಒಟ್ಟಜೆಗಿಡು (ಕ್ರಿ). ೧. ಚಿದರಿಹೋಗು ; ಚಲ್ಲಾ ಸಿಲ್ಲಿ 
ಯಾಗು : ಬೆದಅದುದಭ್ರಮೂರಮಣನೊಟ್ಟಜಿಗೆಟ್ಟುದು ಪುಂಡರೀಕಂ 
(ಪುನ್ಪಪು. ೫-೮); ಕಟ್ಟಾಳ್ಗಳಿನಿಪ ರಕ್ಕಸರೊಟ್ಟಜೆಗೆಟ್ಟಅಲೆ (ಕಬ್ಬಿಕಾ. 
೩೦೮). ಒಟ್ಟಿಜೆಗಿಡು: ೨. ಶೌರ್ಯಕೆಡು; ಶಕ್ತಿಗುಂದು : 
ಒಟ್ಟಿ ಜೆಗೆಟ್ಟು ಕಾರ್ಯವಶದಿಂ ಖಚರಂ ಸಹಿಡಿಪಟ್ಟು... ಮುಖಲೀನ 
ಖಲೀನ ಕಶಾಭಿಫಾತದಿಂ ತೊಟ್ಟಿನೆ ನೋವನೆಯ್ದ್ಹಿದಂ (ಪಂರಾಮಾ. 
೪-೧೧೫) ; ಅಂತೆರಟ್ಟಲಮುಮೊಟ್ಟ ಜಿಗಿಡದೆ ತಳ್ತಿಜಕಿದು ಪಾಟಿ ಯನಸ 
ಕಟಿಯದಲಂಯೆ (ಪಂಕಾಮಾ. ೧೩-೧೦೯ ವ). [ಒಟ್ಟಿಜೆ * ಕೆಡು] 
ಒಟ್ಟಿ ಪ್ಪಣೆ (ನಾ). ಎಲ್ಲರೂ ಪಾಲಿಸಬೇಕಾದ ಅಪ್ಪಣೆ, ಆಜ್ಞೆ ; 
ಸಾಮೂಹಿಕಾಜ್ಞೆ : ಯಾರೆದುರಿಗೆ ಯಾರು ಸಿಕ್ಕುವರೊ ಅವರು 
ಅವರಿಗೆ ಪ್ರತಿಭಟರಾಗಬೇಕೆಂದು ಒಟ್ಟಪ್ಪಣೆಯನ್ನು ಕೊಟ್ಟು (ಕೃವಾಉ. 
(ಒಟ್ಟು *- ಅಪ್ಪಣೆ) 


es 


೨೫೬). 


ಒಟ್ಟಿಯಿಸು 


ಒಟ್ಟಿಯಿಸು "ಒಟ್ಟಿಸು? ನೋ. 

ಒಟ್ಟಿಯ್ಸು "ಒಟ್ಟಸು? ನೋ. 

ಒಟ್ಟಿರಿಸು (ಕ್ರಿ). ಒತ್ತರಿಸು; ನುಗ್ಗಿಬರು: ಒತ್ತಿ ಒಟ್ಟರಿಸಿ ಹೊರ 
ಹೊಮ್ಮುತ್ತಿರುವ ನಗೆಯ ತರಂಗಗಳಿಂದ ಅವರ ಅಂಗಗಳೆಲ್ಲವೂ ಕೆಂಪಿಸು 
ತ್ತಿದ್ದುವು (ಪ್ರಣಸ. ೨); ಹಡೆದ ತಾಯಿಗೆ ಹುದುಗಿದ ದುಃಖವು ಒಟ್ಟಿರಿಸಿ, 
ಕಣ್ಣೀರು ತುಂಬಲು (ಕನ್ನಜಾ. ೧೧೦). (ಆ. ಒತ್ತರಿಸು] 

ಒಟ್ಟರೆ "ಒಟ್ಟಾರೆ? ಕೋ. 

ಒಟ್ಟಿಲು "ಒಟ್ಟಿಲ್‌' ನೋ. 

ಒಟ್ಟಿಲುಕೊಳೆಗೆ (ನಾ). ಒಂದು ಅಳತೆ (7): ಚೈತ್ರ ಪವಿತ್ರದಲಿ 
ಪೊಕ್ಕಲಿಗೆ ಹಾಗ ವೊಟ್ಟ ಲು ಕೊಳಗ ಹನೆಗೆ ಮಾನವತ್ತ ಸೊಂಟಿಗೆಯಣ್ಣೆ 
ಹೊಂಗೆ ದೆವಸ ವಿಕ್ರೆಯಕ್ಕೆ ಅರೆನೀಸ (ಸೌಇಇ. 2, ೪೩-೩೨ ; ?). 

[ಒಟ್ಟಿಲು (ಆ ಒಟ್ಟಲ್‌) + ಕೊಳಗ] 

ಒಟ್ಟಿಲುಪಾತಿ (ನಾ). “ನಾಟ ಹಾಕುವುದಕ್ಕಾಗಿ ಗಿಡಗಳನ್ನು ಬೆಳೆ 

ಸುವ ಪಾತಿ, ಮಡಿ” (೫೪೫೯೯7. ಇಂಕನಿ). 
[ಒಟ್ಟಲು (ಆ ಒಟ್ಟಿಲ್‌) + ಪಾತಿ] 

ಒಟ್ಟಿವಿಸು "ಒಟ್ಟಿಸು' ನೋ. 

ಒಟ್ಟಿಳೆ (ನಾ). ಗಲಭೆ; ಕೋಲಾಹಲ (?) : ಕಡೆಸಿರಗೆಯ್ದ ನೂಂಕು 
ದಳಿಯಿಕ್ಕುವ ಬಲ್ಹಸಿ ಭೀತಿಯಂ ಮನಕ್ಕೊಡರಿಸೆ ಲಗ್ಗೆ ಯೊಟ್ಟಳದೊ 
ಳಿಟ್ಟಳವಾದುದು ಕೋಂಟಿಗಾಳೆಗಂ (ಚಂದ್ರಪು. ೫-೧೦೫). ಔ ಇದು 
"ಅಟ್ಟಳ' ಎಂಬುದರ ಅಪಲಿಖಿತವಿರಬಹುದು. [3]. 


20 
ಒಟ್ಟಾರೆ, ಒಟ್ಟರೆ (ಅ). ೧. ಇಡಿಯಾಗಿ; ಪೂರ್ತಿಯಾಗಿ: ಒಟ್ಟಾ 


3 


13 


ಬ್ಯಾಂಕು ದೊಡ್ಡದು. ಅನೇಕ ಕಾರಕೂನರಿದ್ದಾರೆ (ಹುಚ್ಚುಹು. ೭೧) ; 
ಅನನ್ನೆಲ್ಲಾ ಒಟ್ಟಾರೆ ಪರಿಶೀಲಿಸಿ (ಶಿಕ್ಷರ. ೩೨೯). ೨. ಒಟ್ಟಿ ನಲ್ಲಿ: 
ಒಟ್ಟಾರೆ ಇದರ ಅರ್ಥ ಏನು? (ರೂಢಿ). ಒಟ್ಟರೆ : ೨. ಒಟ್ಟರೆ ಈ ಕೆಲಸ 
ಮುಗಿಯಿತಲ್ಲ (ರೂಢಿ). [ಒಟ್ಟು + -ಅರೆ?. / ತುಳು. ಒಟ್ಟಾರೆ] 
ಒಟ್ಟ, (ನಾ). ಅಂಚು; ತುದಿ: ಒ (ಪಾಕಾಂ. ವ)ಟ್ಟ ಮುಜಾದುದು 
ಸೀಸಕದ ಗದೆ ನಟ್ಟುದರಸನ ನೊಸಲ ರುಧಿರದ ಕಟ್ಟಿಯೊಡೆದಂದದಲಿ 
ಕವಿದುದು ನೃಪನ ತನು ನೆನೆಯೆ (ಕುವ್ಯಾಗ. ೭-೨೨); ಒಟ್ಟಿ ಮುಜದುದು 
ಸೀಸಕದೆ ತಲೆಯ ಟ್ಟಿ ಗಾಂತುದು ಬಗೆವನೇ ಜಗಜಟ್ಟಿ ರಕ್ಕಸ ರಾಯ 
(ತೊರರಾ. ೬-೨೨-೧೬) ; ಒಟ್ಟಿಯ ಪಾಲ್ಗೊಡದೊಳು ಜೇನುತುಪ್ಪವಿಂ 
ಬಿಟ್ಟಿನಿತಡಗುವಂದದೊಳು (ಭರಚ. ೬೭-೧೮೪); ಎಲ್ಲರೂ ಗಾಡಿಯ' ಒಟ್ಟ 
ಯನ್ನು ಹಿಡಿದಿದ್ದಾರೆ (ಅನಾಮಿ. ೬೬). (2) 
ಒಟ್ಟಿ (ನಾ). ಮೊಂಡ; ಹಟಮಾರಿ (ಉಕ. ಕ). ([£ ಒರಟು?) 
ಒಟ್ಟಿ (ನಾ). ೧. ಹುರಿ, ಹಗ್ಗ ಮೊದಲಾದುವುಗಳನ್ನು ಹೊಸೆ 
ಯಲು ಬಳಸುವ ಯಂತ್ರ (8). ೨. ಅವಯವಗಳ ಸೆಳೆತ್ಕ 
ಹಿಡಿತ: ಕಾಲಿಗೆ ಒಟ್ಟಿಹಿಡಿಯಿತು (ರೂಢಿ). ೩. ತೊಟ್ಟಿಲನ್ನು 
ತೂಗಹಾಕಲು ಸಹಾಯವಾಗುವ ಅದರ ಚಜೌಕಟ್ಟಿ ನಲ್ಲಿರುವ ಬಳೆ 
(ಕ). "ಉಟ್ಟಿ' ಪರಾ. [ಆ ಉಟ್ಟ] 
ಒಟ್ಟಿಕೆದೇವರು (ನಾ). ಒಬ್ಬಾತನ ಹೆಸರು (?) : ಒಟ್ಟಕದೇವರು 
ಒನ್ನುಪೊಲಸ್ತೊಬ್ಬ ಪಾರ್ವೃನುಣ್ಣ ಧರ್ಮಂ ನಡವುದು (ಎಕ. ೫, 
ಬೌರಿಂಗ್‌. ೨-೮ ; 943). [ಒಟ್ಟಕ್ಕ + ದೇವರು) 
ಒಟ್ಟಿಕೆಯ್‌ (ಕ್ರಿ). ಒಟ್ಟಿಲುಮಾಡು; ರಾಶಿ ಮಾಡು (?): ಕುದು 
ಕೆಗೆ ಪಾಗಿಲ್ಲಾಗೆ ಕುದುರೆ ಇನ್ನಿಐರಿದು ನಡ್ಜದಿಜಕಿದೊಟ್ಟಕೆಯ್ದು ಬಿಟ್ಟನ್‌ 
(ಎಕ. ೫, ಶ್ರೀನಿವಾ. ೫-೯ ; 970) ; ಶ್ರೀರಾಜಕೇಸರಿವರ್ಮ್ಮ ಪೆರ್ಮ್ಮಾ 
ನಡಿಗಳ್‌' ನಿಲ್ಲದೆ ಪನಸೋಗೆಯ ಕಾಳೆಗದಲೊಟ್ಟಿಕೆಯ್ದಂ (ಎಕ. 1x, 
[< ಒಟ್ಟಿಲ್‌? + ಕೆಯ್‌] 


45 
ಕೊಡಗು. ೪೬-೫ ; 1005). 


ಗರ್ಗ್‌ 


ಒಟ್ಟಸು 


ಒಟ್ಟಿಗೆ (ಅ), ಜೊತೆಯಲ್ಲಿ: ನಿಮ್ಮನ್ನೂ ಒಟ್ಟಿಗೆ ಕರೆದುಕೊಂಡು ಬಾ 
ಎಂದು ಬರೆದಿದ್ದಾರೆ (ದೇವಸಾ. ೧೧೫) ; ಒಟ್ಟಿಗೆ ಪ್ರಾರ್ಥನೆಯನ್ನೂ 
ಹವಿಸ್ಸನ್ನೂ ಸಲ್ಲಿಸುತ್ತಿದ್ದರು (ಭಾರದ. ೨೩೭). [ಒಟ್ಟು 4 -ಇಗೆ] 

ಒಟ್ಟಿ ತೊಟ್ಟಿ (ನಾ). ಸಿಡುಬಿನ ಕಲೆ (?) : ಪುತ್ಕಳಿಯಂಥಾ ಶ್ರೀಮದ್ರಾ 
ಮಾಯಣನಿಗೆ ಒಟ್ಟಿ ತೊಟ್ಟಿಹಿಡಿದ ಕುರೂಪಿಹೆಣ್ಣು ಸಿಕ್ಕಬಾರದೆಂದೇ 
ನಾನು ಎಚ್ಚರಿಸುವುದು (ಮೊಮಗು. ೭೧). [ಒಟ್ಟ್ಯ * ತೊಟ್ಟ ?] 

ಒಟ್ಟಿಲ್‌, ಒಟ್ಟಲು, ಒಟ್ಟಿಲು (ನಾ). ರಾಶಿ; ಗುಂಪು; ಸಮೂಹ: 
“ಬಂಬಲ್‌... ಒಟ್ಟಿಲ್‌... ಗೊಂದಣಿ (ಉಂದಲ್‌)- ಈ೪೦ 
ಸಮೂಹಂ? (ಕಶಸಾ. ೧೧-೨೨೨); ಕತ್ತುರಿಯ ಭಾಂಡಂಗಳ ಬಾವನ್ನ 
ದೊಟ್ಟಲ್ಲಳ ರತ್ನಾಭರಣ ರಾಶಿಗಳ (ಗಿರಿಕ. ೧೦-೭೭ ವ). ಒಟ್ಟಿಲು: 
ಆಯತದ ಹೆಣನೊಟ್ಟಲಿನ ಮುಜ್‌ದಾಯುಧದ ಸಂದಣಿಯೆ (ಕುವ್ಯಾಕ. 
೧೧-೨೨). ಒಟ್ಟಿಲು: ಸೀರೆಯೊಟ್ಟ [ಪಾಠಾಂ. ಟ್ಪ]ಲು ಗಗನವನು 
ಗಾಹಿಸಿತು (ಕುವ್ಯಾಸ. ೧೬-೨); ಶಿಲೆಗಳೊಟ್ಟಿಲು ಪುಡಿಪುಡಿವೋದವೆನಲಾ 
ಬಲದ ಬಹಳವೇನನೆಂಬೆ (ಕುರಾಸಾಂ. ೪೧-೭೭); ಬೆರಣಿಯ ಒಟ್ಟ 
ಲಲ್ಲಿ ಆ ಮುದ್ದೆಯ ಇರಿಸಿ ಪುಟವ ಹಾಕಿ (ವೈದ್ಯಸಾ. 1, ೧೫೭). 

ಒಟ್ಟಿಲಬೆನಕ - ರಾಶಿಯ ಮೇಲಿಡುವ ಬೆನಕ: ಮಾಲೆಗಾಜನೇಸು 
ಭಕ್ತನಾದರೆಯೂ ಬಾವಿಯ ಬೊಮ್ಮನ ಹಂಗ ಬಿಡ ಬಣಜಿಗನೇಸು ಭಕ್ತ 
ನಾದರೆಯೂ ಒಟ್ಟಲಬೆನಕನ ಹಂಗ ಬಿಡ (ಬಸವ. ೪೫೦). 
[ಒಟ್ಟು * -ಇಲ್ಫ್‌] 

ಒಟ್ಟಿಲು "ಒಟ್ಟಲ್‌' ನೋ. 

ಒಟ್ಟಿಸು, ಒಟ್ಟಯಿಸು, ಒಟ್ಟ ಯ್ಭು, ಒಟ್ಟವಿಸು, ಒಟ್ಟೈಸು (ಕ್ರಿ). 
೧. ಒಟ್ಟುಗೂಡಿಸು ; ಕೂಡಿಸು; ರಾಶಿಮಾಡು : *ಒಟ್ಟಸು-ಪುಂಜೀ 
ಕರಣೇ? (ಶಮಧಾ);'ಸೀೀತದೋೊಳ್‌ ಸೆಡೆಗುಂ ಸೇದೆಗೆಡುವರದಜಕಿಂ 
ಬಳಸಿಯುಂ ಪಿರಿದುಂ ಗೊಬ್ಬರಮನೊಟ್ಟಮೆಂದು ಪಕ್ಕದಿರ್ದೊಟ್ಟಸಿ 
(ವಡ್ಡಾರಾ. ೧೯೨-೧); ಪುಲಿಯಿರ್ದ ಗುಹೆ ಯ ಬಾಗಿಲೊಳ್‌ ಬೆಟ್ಟಾಗಿ 
ಪುಳ್ಳಿ ಯನೊಟ್ಟಸಿ ` ಕಿಚ್ಚನಿಕ್ಕುವುದುಂ (ಧರ್ಮಾಮೃ. ೧೪-೧೧೯) ; ಕಳನ 
ಚೌಕದ ಸುತ್ತಲೊಟ್ಟಿಸಿ ತಳಿಗಳನು (ಕುವ್ಯಾ ಗ. ೧೨-೨೩). ೨. ವರ್ಪ 
ಡಿಸು; ಒದಗಿಸು: ಸಟ್ಟಣ ಮೊದಲಾದ ಗಡಿಯ ದುರ್ಗಂಗಳಿನೊಟ್ಟಸಿ 
ಸಂವರಣೆಗಳ ಕಟ್ಟಿ ಚ್ಚ ಆಕೊಳಿ ರಿಸೆಂದು... ನೇಮಿಸಿದ (ಕ ೦ ನವಿ. 
೧೧-೧೨೯). ಒಟ್ಟಿಯಿಸು : ೩, ಒಂದಾಗು; ಕೂಡು; ಸೇರು; 
ಒಟ್ಟಾಗು: ಪಾರ್ವರ ಪರದರೊಳ್ಳೆಂಡಿರ್ಕಳೆಲ್ಲರುಮನೆಟ್‌ದು ಬಗ್ಗಿಸಿಯು 
ಮೊಟ್ಟ ಯಿಸಿಯುಂ ಕೊಂಡವರೊಳಳ* ಬಾಯುತ್ತುಂ (ವಡ್ಡಾರಾ. ೧೬೬-೯) ; 
ಒರ್ವಂ ... ಎನ್ನ ಮಗಳಂ ಬಲ್ಲಾಳ್ತನಂಗೆಯ್ದು ನಿನ್ನ ನರಾಧೀಶ್ವರನಕ್ಕೆ 
ಬರ್ಕೆ ಕುಡೆನೆಂದೊಟ್ಟಿಯಿಸಿ [ನಾ ಕಾ ೦. ಒಟ್ಟೈಸಿ] ಕೈಕೊಂಡು ನಿಂದು 
(ಸುಕುಮಾ. ೭-೪೨). ೪, ಮುತ್ತು; ಆವರಿಸು : ಕುಷ್ಠ ಕ್ಷಯ ಗಂಡ 
ಶಿರೋವೇದನಾದಿಗಳಾಗಿ ರೂಪಜಾಯದಂತಿರೆ ವ್ಯಾಧಿಗಳಿಂದಮೊಟ್ಟಯಿಸೆ 
ಪಟ್ಟ ನಾಗಿ (ವಡ್ಡಾರಾ. ೧೭೧-೧೨). ೫. ಅಲ ಕಃ ಮಾಡು; ಕಡೆ 
ಗಣಿಸು : ಕಟ್ಟದಿರ ಸೀತಿಹರೆ ನೆಟ್ಟನೆಯೆ ನಿಲಬೇಕು ಒಟ್ಟಿಯಿಸಿ ಮಾಜ 
ನಡೆದಿಹರೆ ಗುಜಾನೋಡಿ ತೊಟ್ಟಿನೆಚ್ಚಂತೆ (ಸರ್ವಜ್ಞ. ೧೫೯೬). ೬. ಠೀವಿ 
ಯನ್ನು ತೋರು; ವಿಜ್ಯಂಭಿಸು: ಸೂಕ್ತಿಯೊಡನೆ ಸೂಸುವ ಸುಲಿಪಲ್ಲ 
ಬೆಳಗುಬೀದಿವರಿಯೆ ನಡೆತಂದೊಡ್ಡೋಲಗಮನೊಟ್ಟಿಯಿಸಿ ಪೊಕ್ಳು (ಗಿಂಕ. 
೨-೧೦೫ ವ). ಒಟ್ಟಿ ಯೆನ್ಸಿ : ೧. ಎಷ್ಟು ಬಗೆಯಾರತಿಯನೊಟ್ಟಯ್ಸಿ 
ಫಲವೇನು ನಿ್ಮೆಯಿಲ್ಲದನ ಶಿವಪೂಜೆ ಹಾಳೂರ ಕೊಟ್ಟಿ ಗುರಿದಂತೆ (ಸರ್ವಜ್ಞ. 
೧೬೯). ೩. ನಡುವಿರುಳ್‌ ಪೋಗಿ ವಣಿಜರನೊಟ್ಟಿಯ್ಸಿ ವಂಚಿಸಿ ಕುಜಕಿದಂ 
ದೆನೆಂದನೊರ್ವಂ( ಸುಕುಮಾ, ೭-೧೫). ೫. ಪಂಡಿತೆ ಒಟ್ಟಿ ಯ್ಸಿಪುಗುವುದುಂ 
ದಾರವಟ್ಟಿಗಂ ದಟ್ಟಿಸಿ ಕೊರಳಂ ಸಿಡಿದು ನೂಂಕೆ (ಪಣ್ಯಾಸ್ರ್ರ. ೫-೨೭). 


ಒಟ್ಟು, 
೬, ರಿಪುಸೇನೆಯನೋಡಿಸಿ ಗೆಲ್ಮು ಮೋಕ್ಷಮನೊಟ್ಟಿಯ್ಲಿ ಕೈಕೊಣ್ಣ ಕಲಿ | 
(ಎಕ. ೪111, ಸೊರಬ. ೯೦-೧೬ ; 912). ಒಟ್ಟಿನಿಸು : ೫. ಇಟ್ಟಣಿಸಿ 
ನಗುತವಳು ರಾಮನನೊಟ್ಟವಿಸಿ ಮುಂಬರಿದು ಮುನಿಪನ ತೊಟ್ಟುಳಿಕೆ 
ಯಲಿ ಚಾಚಿದಳು ಚಾಪಳ'ಚಪೇಟಕವ (ತೊರರಾ. ೧-೧೦-೧೨). ೩, ಪ್ರತಿ | 
ಭಟಸು; ಎದುರುಬೀಳು: ತಾಗಿದರು ಚೂಣಿಯಲಿ ನಾಯಕರು! $ 
ಒಟ್ಟಿ ವಿಸಿ (ಕುವ್ಯಾಅ. ಓರಿಇ. ೨೫-೬) ; ಮೆಟ್ಟಿ ನಡೆವುದು ವೈರ ಸುಭಟರೊ | 
ಕೊಟ್ಟ ವಿಸದರಿಸೈನಿಕವನಡಗಟ್ಟು ವುದು (ತೊರರಾ. ೬-೨೯-೧೫). ೮, ತಿಳಿ; | | | 
ಗ್ರಹಿಸು (?): ದೃಷ್ಟಿಗೋಚರವಲ್ಲದಾರಿಂಗೊಟ್ಟ ವಿಸಲರಿದವುಳಲೋಕದ ! ; 
ಸೃಷ್ಟಿಗತಿಶಯೆವು hE ೪-೮-೨೩). ೯. 3 ೪ಳಿಸು; ನಿರೂಪಿಸು: 
ಅಟ್ಟದನೆನ್ನಂ Cee AMR ನಿನಗೆ SNe 
(ಚಂದ್ರಭ್ಯು. ೧೫-೩೬). ಒಬ್ಬೈಸು: ೧. ತನ್ನ ನಚ್ಚಿನ ಕುಲಧನಂಗಳ 
ಪ್ಪುಪಾಯನಂಗಳಂ ತರಿಸಿ ಷನ ನುಂದೊಟ್ಟೆ ಸಿ ಮುಕುಳಿತ ಕರ! 
ಸರೋಜನಾಗಿ (ಪುಷ್ಪ. ೬-೩೧ ವ); Ed ದ]ಟ್ಟಿಸಿ ತುಜು | 
ಗಿದ ಕದಂಬ ಕುಸುಮಕ್ಕೆಜಗಿ ಮಂಡಳಿಪ ಮಜಕಿದುಂಬಿಯ (ಹಚಕಾ. 
೪-೩); ಒಂದೊಂ ದು ಖಂಡದಿ ನಾನೂಣು ಪೆಂಗಳು ಬಂದಿರ್ದರಂಬ |॥5 | 
ರೇಚರರು ತಂದಿರ್ದರೆಂಟುನೂಆಕಿಳಿವೆಣ್ಣನೊಟ್ಟಿ ಸುವಂದೆರಳ್ಳಾವಿರವೆಂದ | 
(ಭರಚ. ೩೭-೧೦). &.: ಸ್ನೇಹಮೊಟ್ಟೈ ಸೆ ತಮ್ಮಿರ್ದೆಡೆಗೀಗಳ್‌ ಮುಕ್ತ 
ಶಾಪಂ Re ಬಂ (ಕಾದಂಉ. ೮೦೩); ತಚ್ಚಿತ್ರ 
ರೂಪದೊಳೊಟ್ಟಿ ಸಿಯೆ (ಪಾಠಾಂ. ಳೆಟ್ಟಿ ಸೆಯೆ) ದಿಟ್ಟ ಬೀಟಕೆ (ಕುಸುಮಾ. | 
೧೨-೧೫೪). ೪. ಜಗದೀಶಂ ಲಯವಾರ್ಧಿಯಂತೆ ಕವಿತಂದೊಟ್ಟಿ ಸಸಿ ಬಂದ ಕ 
ಲ್ಲಿಯುಂ ಪುಗುವಾಗಳ್‌ ಫುಗಲೀಯೆವೆಂದನಿಬರುಂ ವೀರರ್ಕಳೇಂ| 
ಕಾವರೇ (ಕಾವ್ಯಸಾ. ೪೩೬ ಶೂದ್ರಕ) ; ಜರೆ ಬಂದೊಟ್ಟಿ ಸೆ ಮಾಣಿ ರ್ದ 
ಳಿಪೆನಗಿದೆ ಮುಂ ಸಾಲದೇ ಕಾಳ ರಾಜಂ ಬರೆಯುಂ ಮಾಣ್ಣಿರ್ದನೇ| 
(ಆದಿಪು. ೨-೪೯). ೫. ತಿಳಿಪಲ್‌ ವಾಸಂತಿ ಯಂ ಸೆಂದಿಸೆ ಪುಗಿಲಿನೆ 
ಪುಂಸ್ಕೋಕಿಲಂ ಧಾರ್ಪ್ಮ್ಮದಿಂ ಪಿಂದೊಳಪೊಕ್ಕೊಟ್ಟಿ ಸಿ .» « ತಿಳಿಪಿದೆಂ[25 
ಪ್ರೇಮಕಾಂತಂ ವಸಂತಂ (ಅನಂಪು. ೬-೭೪); ಉಪಾಧಕ್ಕಯನನೊಟ್ರ ೬ 
: ಓದಲೊಲ್ಲದೆ ಸಪ್ತವೈಸನಾಭಿಭೂತನಾಗಿರಲ್‌' (ಪುಣ್ಯಾ ಸ್ತ್ರ. ೨-೨೦ ವ). 
೬. ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಆಸಿ ಬೋನಮಿಟ್ಟು ಬಂದೆಯೊ ಗದೆ 
` ಗೊಂಡೊಟ್ಟೈ ಸುವಂತುಟಾದುಜಿ ತೊಟ್ಟಿನೆ ಕೊಳೆ ನಿನಗೆ ಗಂಡಗರ್ವಮು | 
ಮಾಯ್ತೇ (ಗದಾಯು. ೭-೩೬) ; ಆಳುತನದಂಗದಲಿ ಪರರಿಗೆ ಸೋಲನವ | 
ನೊಟ್ಟಿ ಸಿ ದ್ರುಪದನೃಪಾಲಕನ ಹಿಡಿದೊಪ್ಪಿಸಿದರೆಮಗಹುದು ಪರಿತೋಷ | | 
(ಕುವ್ಯಾಆ. ೭-೬೨). ೧೦. ನೂಕು; ತಿವಿ; ತಳ್ಳು: ಮೇಲುದ | | 
ನೊಟ್ಟೈಸಿ ಕುಚಂ ಕದಕ್ಕದಿಸೆ.. . ಎಟ್ಟಳ್‌ (ಪಂಠಾಮಾ. ೩-೭೮) ; ಒಟ್ಟು 
| 


10 


| 


30 


ತುರಗಮೊಡಂಬಡೆ (ಡೆ) ದನ್ಮರಿಪುಬಲಾಬ್ದಿಯ ಕಡೆವರಮೊಟ್ಟಿ ಸಿ ಗೆಲ್ಲು | | 
ಪರ (ರಿಪು) ಮಂಡಲಮಂ (ಹ ೭-೬೭). ೧೧. (?) ಬಟಟಸು' | al 
ವಂಚಿಸ ಲ್ಪ ಡು” (ಪ್ರಭಣ್ಣ) : ಒಟ್ಟೈಸಿ ಕರ್ಮವಶದಿಂ ತೊಟ್ಟನೆ | | 
ಮತಿಗೆಟ್ಟು ದೂತಿ ಕಟ್ಟಸಿಕೊಂಡಳ್‌ ಮುಟ್ಟುಗೆಡೆ ತಾನೆ ತನ್ನಂ ಕಟ್ಟಿದುದಂ | 
ಕಳೆಯಲಾರ್ಗಮೇಂ ಬಂದೆಪೆದೇ (ಪಂಡತಂ. ೬೭೫-೭). 
ಒಟ್ಟಸಿಕೊಳ್‌-ಹಾಕಿಸಿಕೊ; Ken : ಬಟ್ಟಲ್ಲಳೊಳು | | 
ಪಾಯಸಮನೊಟ್ಟ ಸಿಕೊಂಡುಣುತ್ತಿರಲ್‌ (ಪುಣ್ಯಾಸ್ರ. ೧೨-೨೧ `ದ ಜಂಗ 
ಮವು ಉಂಡಕೆ "ಮನದಲ್ಲಿ ಮಜುಗುವನೇ ಪ ಪ್ರಸಾದಿ ಜಂಗಮಕ್ಕೆ ಸ 
ಗೂಳ ತಳಿದು ತಾ ಗಂಗಳ. ತುಂಬಿ ಒಟ್ಟ ಜಳ ಕೊಂಬನೇ ಪ್ರಸಾದಿ 
(ಸಿದ್ಧೇವ. ೩೦೨). [ub + ಇಸ್ಕು] | 
ಒಟ್ಟು, (ಕ್ರಿ). ೧. (ಒಂದಾಗುವಂತೆ) ಕೂಡಿಸು; ರಾಶಿಮಾಡು; 
ಎಕತ್ರಗೊಳಿಸು: “ಒಟ್ಟು- ಏಕಕ್ರಿಯಾಯಾಂ? (ಶಮಧಾ) ; ತಅಕಿಯ 
ಫುಳ್ಳಿಗಳಂ ಕಡಿದೊಟ್ಟ ಕಿಚ್ಚ'ನ ಳ್ಳಿ ಸು ಟ್ಟು (ವಡ್ಡಾರಾ. ೧೧೪-೧೧) ; 


| 
| 


40 


45 


೧೨೦೦ 


ಒಟ್ಟುಗಟ್ಟಿಳೆ 


ಕುರುಕ್ತೇತ್ರದೊಳ್‌ ಸತ್ತ ರಸುಮಕ್ಕ್‌ ಳೆಲ್ಲರುಮನೊಂದಾಗಿ ತಂದು ಬಿಟ್ಟಾ 
ಗೊಟ್ಟ (ಪಂಪಭಾ. ೧೪-೧೦ ವ); ನಿಟ್ಟಿಸಲಮಲವಸ್ತ್ರನ ನಿವಾಳಿಸಿ ತೆಗೆ 
ದೊಟ್ಟದರುಭಯಪಕ್ಷದಲಿ (ನೋಹ ತ. ೪೨-೪೬) ; ಕಸಕಡ್ಡಿಗಳನ್ನೆಲ್ಲಾ 
ಆರಿಸಿ ಅಲ್ಲಲ್ಲಿ ಒಟ್ಟಿ ದನು (ಬಿವರಿ. ೨೮೧). ೨. ತುರುಕು; ತುಂಬು: 
ಆ ತರಗೆಲೆಯಿಂದಲೇ ಅಡುಗೆಯ ಒಲೆ, ಅಕ್ಕಚ್ಚಿನ ಒಲೆಗಳನ್ನು ಒಟ್ಟಿ 
ಆಗಬೇಕು (ಮರಮ. ೭); ಒಲೆಗೆ ಸೌದೆ ಒಬ್ಬ ಬೇಕು (ರೂಢಿ).೩. ಕೂಡು; 
ಸೇರು; ಒಗ್ಗು : ಶೌರಿ ಪುರೋಭಾಗದೊಳೊಟ್ಟ ನಿಲ್ವುದಂ (ಮಹಾನೇ. 
೬-೯೮ ವ); ಪಟೀಲ್‌ ಸುಬ್ಬೇಗಣಡನಿಗೆ ಹೆಂಡವು' ಎಷ್ಟರ ಮಟ್ಟಿಗೆ ಮೈಗೆ 
ಒಟ್ಟಿದ್ದಿತೆೇದರೆ ಎಷ್ಟು ಕುಡಿದರೂ ಅವನಿಗೆ ಪ್ರಜ್ಞೆಯೇ ತಪ್ಪುತ್ತಿರಲಿಲ್ಲ 
(ಬೈಸರ್ವೆ. ೩). 

ಒಟ್ಟಕೊಳ್‌ - ೧. ಮೈಮೇಲೆ ಹಾಕಿಕೊ; ಮೈಮೇಲೆ ಸುರಿ 
ದುಕೊ: ಕೊಳದಿಂದೆಂ ತೆಗೆದೊಟ್ಟಕೊಂಡ ಕುಮುದಾಂಭೋಜಾತ 
ಕಲ್ಲಾರ ಕುಟ್ಮಲ ಶಾಲೂ ಕ ಮೃಣಾಳಜಾಲಮನಿಡುತ್ತೀಡಾಡುತಂ 
(ಕಾದಂಪೂ. ೬೩೦); ತರುವಲಿಗಳಂತೆ ಸಿರಿಯಂ ಬಿಟ್ಟು ಪಂದಿಯಂತೆ ಕೆಸಅ 
ನೊಟ್ಟಕೊಂಡು (ಧ ಮಾ ಮೃ. ೮-೪೦). ೨. ರಾಶಿಯಾಗಿ ಬೀಳು; 
ಕೂಡಿಬೀಳು: ಆಲಸಿಗರು ನಾವು, ನಮಗೊಟ್ಟಿಕೊಂಡಿನೆ ಬೆಟ್ಟ ಹಗಲಿ 
ರುಳು ಕಡಿದರೂ ತೀರದಷ್ಟು (ನೆಲಮು. ೫೧). 

(ದೇ. ॥ ತಮಿ. ಮಲ. ತುಳು. ಒಟ್ಟು - ಒಕ್ಕಟ್ಟು) 

| ಒಟ್ಟು (ಕ್ರಿ). ಹಚ್ಚು; ಲೇಪಿಸು(?): ಆ ತೈಲವ... ಎದೆಗೆ ಲೇಪಿಸೆ 
ಪಿತ್ತ ಶಮನವಹುದು ; ಅಂಗಾಲಿಗೆ ನಿಂಬೆಹಣ್ಣಂ ಒಟ್ಟ ಕಾಲಂ ತೊಳೆಯೆ 
ನಿಲ್ಲುವುದು (ಸಕವೈ. ೩೦೫). (ಜೀ. ॥ ತಮಿ. ಮಲ, ಒಟ್ಟು] 
ಟ್ಟು (ನಾ). ೧. ರಾಶಿ; ಗುಂಪು; ಸಮೂಹ: “ಚಿತ್‌, ಚಯನಂ 
ಚಯ ಈ ೫ ಒಟ್ಟು” (ಕಾಶಕೃ.೨೦೭); ಕೊಣ ಮಿರುಗಜ್ಜ ದುರದುಳ್‌ 
ದುಗ್ಗಮಾರರ ಪಡೆ ಒಟ್ಟಿ ಎಜಕಿದು ಬಿಲ್ಲಿ(ಎಕ. 1X, ದೇವನ. ೬೭-೫; 760); 
ಕುಸುಮರಸಂಗಳೊಟ್ಟ ತನಿವಣ್ಣರೆಸಂಗಳ ಸೋನೆ (ಮಲ್ಲಿಪು. ೨-೩೫) ; 
ಈಶಾನ್ಯದಿಶಾಭಾಗದೊಳ್‌ ಸ ದಿಟ್ಟ ಕೋರೈಸುವ ಜಿನ 
ಭವನಮಂ ಕಂಡು (ಪಣ್ಯಾಸ್ರ. ೮-೯ ವ); ಕೋಟ ಕೋಟಾಕೋಟ 
ಯಳಿನೇಸಆಕೊಟ್ಟನಿಂ ed ಭಾಸವಡಿ ಮಸ್ತಕಾವೃತದಿ (ಜಿನಮು. 
೧-೨೩). ೨. ಮೊಳೆ; ಅಂಕುರ: *ಒಗ್ಗರ ಮೊಳಕೆಗಳೊಳೊಟ್ಟು | 
(ಶಬ್ದಮಂ. ೮೯). ೩. ಮೊರಸು ಒಕ್ಕಲಿಗರಲ್ಲಿ ಒಂದು ಪಂಗಡ 
(ಎಸಮೈ. ೫೪, ೪೫). ೪. ಮೊತ್ತ : ಒಟ್ಟು ಎಷ್ಟು ಜನರು (ರೂಢಿ). 


[€. ಒಟ್ಟು. / ತುಳು. ತೆಲು, ಒಟ್ಟು) 
ಶ್ಚ (ನಾ). ಶಪಥ; ಪ ಪ್ರತಿಜ್ಞೆ. 
ಅ ಟ್ಟುಕೊಳ್ಳು - ಶಸಥಮಾಡು ; ; ಆಣೆಯಿ ಡು: *ಶಪನಂ, 


ಶಪಥಃ - ಕ ೨ ಒಬ್ಬ ಟ್ಟು ಕೊಳ್ಳು ವುದು ಆಂದರೆ ಆಣೆ ಇಟ್ಟು ಕೊಳ್ಳುವುದರ 
ಹೆಸರುಗಳು? (ಸಿದ್ಧಾ ತಿ. ಖು 
(ದೇ. ॥ ತಮಿ. ತೆಲು. ಒಟ್ಟು ; ಕುಯಿ. ಒಡ; ಕುವಿ. ಒಟ್ಟಿನಯ್‌- 

ಶಪಥಮಾಡು] 

ಒಟ್ಟುಕುಟುಂಬ (ನಾ). ಸಾಮೂಹಿಕವಾಗಿ ವಾಸಿಸುತ್ತಿರುವ 
ಹಸತ ಅವಿಭಕ್ತ ಕುಟುಂಬ; ಏಕತ್ರ ಕುಟುಂಬ: ತನು 
ಹೋಗುತ್ತಿರುವ ಒಟ್ಟುಕುಟುಂಬದ ವಿಷಮಚಿತ್ರ ಕಾದಂಬರಿಗಳಲ್ಲಿ 
ಬಂದಿದೆ (ಸಾಸಮಾ. ೧೨). [ಒಟ್ಟು ಕುಟುಂಬ] 

ಒಟ್ಟುಗಟ್ಟಲೆ "ಒಟ್ಟುಗಟ್ಟಳೆ' ನೋ. 

ಒಟ್ಟುಗಟ್ಟಳಿ, ಒಟ್ಟುಗಟ್ಟಲೆ (ನಾ). ಚಿಲ್ಲರೆಯಲ್ಲದ್ದು; ಕೋಕ್‌ 
(ಉಕ): ಒಟ್ಟುಗಟ್ಟಳೆ ವ್ಯಾಪಾರಿಗಳು (ರೂ). ಒಟ್ಟು ಗಟ್ಟಲೆ: 
ಒಟ್ಟುಗಟ್ಟಲೆ ವ್ಯಾಪಾರ (ರೂಢಿ). (ಒಟ್ಟು * ಕಟ್ಟ ಸ] 


ಒಟ್ಟುಗುತ್ತಿಗೆ 


ಒಟ್ಟುಗುತ್ತಿಗೆ (ನಾ). ಸಂಪೂರ್ಣವಾಗಿ ಗುತ್ತಿಗೆ ಪಡೆದಿರುವುದು ; 

ಏಕಸ್ವಾಮ್ಯ: ಹೊಲವನ್ನು ಒಟ್ಟುಗುತ್ತಿಗೆ ಹಿಡಿದಿದ್ದೇವೆ (ರೂಢಿ). 
[ಒಟ್ಟು * ಗುತ್ತಿಗೆ (ಆ ಗುತ್ತಗೆ) 
ಒಟ್ಟುಗೂಡಿಕೆ (ನಾ). ಒಟ್ಟುಗೂಡಿರುವುದು ; ಒಂದಾಗಿರುವುದು. 
[ ಒಟ್ಟು ಗೂಡು + -ಇಕೆ] 5 

ಒಟ್ಟುಗೂಡಿಸು (ಕ್ರಿ). ಒಂದೆಡೆಗೆ ಸೇರಿಸು, ಕೂಡಿಸು; ಏಕತ್ರ 

ಗೊಳಿಸು; ಜಮಾಯಿಸು. 
[ಒಟ್ಟು ಗೂಡು 4 -ಇಸ್ಕು] 

ಒಟ್ಟುಗೂಡು (ಕ್ರಿ). ೧. ಒಂದಾಗಿ ಸೇರು; ಒಗ್ಗಟ್ಟಿನಿಂದಿರು: ದೇಶದ 
ರಕ್ಷಣೆಗೆ ಜನರೆಲ್ಲ ಒಟ್ಟುಗೂಡಿರಬೇಕು (ರೂಢಿ). ೨. ಒಂದೆಡೆ ಸೇರಿಸು, 
ಕೂಡಿಸು : “ಬೆರಂಜು - ಚಯನೇ (ಒಟ್ಟು ಗೂಡು) ೫ (ಶಮಧಾ). 

[ಒಟ್ಟು * ಕೂಡು) 

ಒಟ್ಟುಜಾತಿ (ನಾ). ಜಾತಿಸಂಕರ: ಕಟ್ಟ ರಾಜಾತ್ಮಜಗೆ ಲಿಂಗನ ಪಟ್ಟ 
ದೊಡೆಯನಗೈದು ಪುರಜನರೊಟ್ಟುಜಾತಿಯಗೈದ ಬಸವನ ಕೊಂದನಾ 
ಸುತನು (ಬಿಜ್ಜಪು. ೯೧ ಸೂಚನೆ). [ಒಟ್ಟು * ಜಾತಿ] 

ಒಟ್ಟುಪಟ್ಟಿ (ನಾ). ಬಿಕರಿಯ ಬೇರೆ ಬೇರಿ ದಿನಗಳಲ್ಲಿ ಕೊಂಡು 
ಕೊಂಡ, ಅಥವಾ ಬಿಕರಿಮಾಡಿದ ಸಾಮಾನುಗಳ ಬೆಲೆಯ ವಿವರ 
ವನ್ನುಳ್ಳ ಯಾದಿಗಳನ್ನು ಒಂದು ನಿಯಮಿತ ಅವಧಿಯ ಕೊನೆ 
ಯಲ್ಲಿ ಶೇಖರಿಸಿ ಒಟ್ಟಿಗೆ ತಯಾರಿಸಿದ ಪಟ್ಟಿ; ಜಮಾಪಟ್ಟಿ; 
ಜುಮ್ಲಾ ಪಟ್ಟ : ವರುಷದ ಕೊನೆಯಲ್ಲಿ ಒಟ್ಟು ಪಟ್ಟಿ ಮಾಡುವಾಗ 
(ಮುಂಬವ್ಯಾ. ೫). (ಒಟ್ಟು 

ಒಟ್ಟುಬೇರೀಜು (ನಾ). ೧. ಒಟ್ಟು ಮೊ ತ್ತ; ಪೂರ್ಣಮೊತ್ತ. 
೨. ಒಟ್ಟು ಕಂದಾಯ. [ಒಟ್ಟು * ಬೇರೀಜು] 

ಒಟ್ಟುರಾಶಿ (ನಾ). ಅಸ್ತವ್ಯಸ್ತವಾಗಿ ಹಾಕಿರುವ ವಸ್ತುಗಳ ರಾಶಿ: 
ಮನೆಯಲ್ಲಿ ಒಟ್ಟುರಾಶಿ ಬಿದ್ದಿದೆ (ರೂಢಿ). [ ಒಟ್ಟು * ರಾಶಿ] 

ಒಟ್ಟುಲೆಕ್ಕ (ನಾ). ಒಟ್ಟು ಮೊತ್ತ: ನೀನು ತಂಡೆ ಸಾಮಾನುಗಳ 
ಒಟ್ಟುಲೆಕ್ಕ ಎಷ್ಟಾಯಿತು? (ರೂಢಿ). [ಒಟ್ಟು + ಲೆಕ್ಕ] 

ಒಟ್ಟುಸಾಸುವೆ (ನಾ). (ವಧೂವರರಿಗೆ) ಎಲ್ಲರೂ ಒಟ್ಟಿಗೆ ಸೇರಿ 
ಹಾಕುವ ಆಶೀರ್ವಾದದ ಅಕ್ಷತೆಕಾಳು; ಒಟ್ಟುಸೇಸೆ: ಅರಿಸಿಣ 
ಎಣ್ಣೆ ಇಟ್ಟಿ ಐದು ಜನ ಒಟ್ಟಿಗೆ ಕೈಹಿಡಿದುಕೊಂಡು "ಸೋಬ ails 
« - . ಸೋಬಸೋಟಬಾನ' ಎಂದು ಹೇಳುತ್ತ ಒಟ್ಟುಸಾಸುವೆ ಇಡುತ್ತಾರೆ 


15 


20 


(ನನ್ನೂರು. ೮೧). [ಒಟ್ಟು + ಸಾಸುವೈ (ಆ ಸೇಸೆ)] 
ಒಟ್ಟೆ, "ಓಟ್ಕಿ' ನೋ. 
ಒಟ್ಟೆ, ಒಂಟಿ (ನಾ). ಮರುಭೂಮಿಯಲ್ಲಿ ವಾಸಿಸುವ ಉದ್ದನೆಯ 


ಕತ್ತುಳ್ಳ ಒಂದು ಚತುಷ್ಪಾದ ಪ್ರಾಣಿ: “ದಾಸೇರಕಃ ... ಶೃಂಖ 35 
ಳಕಃ-ಈ ೭ ಒಟ್ಟಿ? (ಹಲಾಯು. ೪೭-೧೨೫) ; ಕುದುರೆ ನಾಯೊಟ್ಟಿಯು 
ಮುಡುವುಂ (ವಡ್ಡಾರಾ. ೯೭-೪) ; ಗುಡಿ ಗೂಡಾರ ಸರಾತಿ ಪೆಟ್ಟಿಗೆ ಗಿಂಡಿ 
ಪಡಿಗ ಮೇಲ್ಕಟ್ಟು ತೆಜಕೆಗಳಾ ಗಡಣವೆಯ್ದಿತು ಬಿಡದೊಟ್ಟಿವೆನ್ನೊಳಗಾ 
[ಪಾಠಾಂ. ಬಿಡದೊಟ್ಟಿ ಗದುಪಿನೊಳಾ] ಮಡದಿಯ ಹಿಂಜಿ ಸಾಲಿಟ್ಟು 
(ಕುರಾಸಾಂ. ೪೧-೪೭); ಸಾಯಿರೆ ಸಾಯಿರ ಲೆಕ್ಕದ ಶೇಜೂಟದಾನೆ 40 
ಗಳೊಟ್ಟೆ ಗಳೆಟ್ರುಗಳ ಸಾಲ ಮುಂಗಡಿಯೊಳ್‌ (ರಾಮಾ ಶ್ವ. ೧೦೯-೧೯). 
ಒಂಟಿ: ಒಂಟಿಯ ಕೊರಲಂತೆ ನೀಳ್ವ ಕೊರಲುಂ (ಧರ್ಮಾಮೃ. ೪-೭೫); 
ಉಕಾರಕ್ಕೆ ಒತ್ವಂ - ಉಪ್ಪ - ಒಟ್ಟಿ, ಒಂಟೆ (ಶಮದ. ೨೭೦ ಪ್ರಯೋ) ; 
ಹೇಜಾಸಿದನೊಂಟಿಗಳಲಾ ಧನವ (ಕುವ್ಯಾಸ. ೬-೭) ; ಡೋಳಿನಕುದುರೆ 
ಡಮಾನದ ಮದಕರಿ ಸೂಳ್ಳೆಪ ಟುಮುಕುಗಳೊಂಟಿ (ಕಂನವಿ. ೧೯-೨೩); | 48 
ಒಂಟಿಗೆ ಸೊಂಟನೇನು ಕುತ್ತಿಗೆಯೇನು ? (ಗಾದೆ). 


ಗಿ೨೦ಗಿ 


25 |: 


ಒಡಂ 


ಒಂಟಿಹಿಡಿತ - ಬಿಗಿಯಾದ ಹಿಡಿತ: ತಂದೆಯ ಒಂಟಿ-ಹಿಡಿತದಿಂದೆ 
ಬಿಡಿಸಿಕೊಂಡು ಹೋಗುವುದು ಹೇಗೆ (ಬಿಳುವ. ೨೨೯) ; ನಮ್ಮ 
ಸಿದ್ದಪ್ಪಂದೂ ಬಲೆ ಒಂಟ[ಟಿ;ಹಿಡಿತ ನೋಡು (ಹೊಸಂಸಾ. ೧೪). 
ಎಟ್ಟ್ರಿಯಪಟ್ಟಸಾಹಣಿ-ಒಂಟಿಯನ್ನು ಪಳಗಿಸುವವರ ಮೇಲಧಿಕಾರಿ 
(?) : ಒಟ್ಟಿಯಪಟ್ಟಸಾಹಣಿ ಅಚ್ಚಯ ಸಾಹಣಿ ಸುರರೋಕ ಪ್ರಾಪ್ತ 
ನಾದನು (ಮೈ ಆರಿ. ೧೯೩೭, ೩೧೧೯ ; 1510), 
(ಪ್ರಾ. ಉಟ್ಟ. / ತಮಿ. ಒಟ್ಟೆ; ತುಳು. ತೆಲು. ಒಂಟಿ / ಸಂ. ಉಪ್ಪ] 
ಒಟ್ಟೆಗಿಣ್ಣು (ನಾ). ಒಂದು ಬಗೆಯ ಮರ (?) : *ಖದಿರವಃ - ಒಟ್ಟಿ 
ಗಿಣ್ಣು? (ಓಷಧಿ. ೪೩). [ಒಟ್ಟಿ * ಗಿಣ್ಣು) 
ಒಟ್ಟೆಗುತ್ತ (ನಾ). ನ್ಯಾಸವಾಗಿ ಅಥವಾ ಹೊಣೆಯಾಗಿ ಇಟ್ಟ 
ಒಡವೆ, ಆಸ್ತಿ, ವ್ಯಕ್ತಿ (?): ರಸಂ ಬಂದೊಡೆ ತಂಬುಲಮಂ 
ಎಳ್‌ ಬಂದೊಡೆ ಕೊದಳಿಯಂ ಬೆಳಸು ಬಂದೊಡೆ ನೆಲನಂ ಸಾಲಂ 
ಬಂದೊಡೆ ಒಟ್ಟಿ ಗುತ್ತನಂ ಕೂಟನುಂಡೊಡೆ ಪುಲ್ಲಿಗೆಯಂ ಬಿಡುವಂತೆ 
(ಧರ್ಮಾಮೃ. ೧೪-೧೩೪). 
[ಒಟ್ಟೈ * ಗುತ್ತ. P ತಮಿ. ಮಲ. ಒಟ್ಟಂ; ತೆಲು. ಒಡ್ಡಿಮಿ. / 
ಪ್ರಾ. ಹುಡ್ಡ] 
ಒಟ್ಟಿಬೀಳು (ಕ್ರಿ). ಬಿರುಕುಬಿಡು ; ತೂತುಬೀಳು (8). 
(ಒಟ್ಟಿ (ಆ ಓಟೈೆ) + ಬೀಳ್ಕು (೮ ಬೀರ್‌)) 
ಒಟ್ಟೆಬುಲ್ಲು (ನಾ). ಒಂದು ಬಗೆಯ ಮರ; ಮೊಕೈಮರ: 
3 ಮುಸ್ಕಕಃ - ಮೊಲಗಿನ ಮರ, ಒಟ್ಟಿಬುಲ್ಲು” (ಓಷಧಿ. ೧೨೬). 
[ಒಟ್ಟಿ * ಪಲ್ಲು ( ಫಲ್‌)] 
ಒಟ್ಟೆಮರ (ನಾ). ಒಂದು ಬಗೆಯ ಮರ: “ಕಂಕಟಕೋಶಿಲ- ಒಟ್ಟಿ 
ಮರ (ಓಷಧಿ. ೨೭). [ಒಟ್ಟೈ-- ಮರ್ಕ] 
ಒಟ್ಟೆಮೃಗ (ನಾ). - ಒಟ್ಟಿ: ಒಂಟಿಯನ್ನು ಒಟ್ಟಿ ಮೃಗವೆಂತಲೂ 
ಉಪ್ಪ್ರಮೃಗವೆಂತಲೂ ಕರೆಯುವುದುಂಟು (ಪ್ರಾಣಿಪ್ರ. ೩೭). 
[ಒಟ್ಟಿ * ಮೃಗ] 
ಒಟ್ಟೈಸು "ಒಬ್ಬಸು' ನೋ. 
ಒಟ್ಟೊಟ್ಟಿಗೆ (ನಾ). ಒಂಟಿಯಂತೆ ತುಟಿಗಳುಳ್ಳವನು (2): ಕತಿ 
ವರ್ಮಂಗಂ ಕನಕಶ್ರೀಗಂ ಭವದೇವನೆಂಬೊಂ ಮಗನಾದೊಡೆ ಆತಂ 
ವಿರೂಪನಪ್ಪು ದಅಕಿಂದೆ ಒಟ್ಟೊಟ್ಟ ಗನು ೦ ದುಶ್ಚರಿತ್ರನಪ್ಪುದಅಕಿಂದೆ 
ದುರ್ಮುಖನುಮೆಂಬ ಪೆಸರ್ಗಳಾಗೆ (ಚಾವುಂಪಘು. ೮೮-೪) ; ಸುಕಾಂತಂಗೆ 
ರೆತಿವೇಗೆಯಂ ಕುಡುವುದುಮೊಟ್ಟೊಟ್ಟ ಗಂ ಬಂದು ಮುಳಿದು ಕೊಲ್ಪಿನೆನೆ 
ಭಯಸ್ಥರಾಗಿ ವಧೂನರರ್‌ ಪೋಗಿ ಶಕ್ತಿಷೇಣನ ಮಜಕಿಯಂ ಪುಗುವುದು 
ನೊಟ್ಟೊಟ್ಟಗನುಂ ಬಟ್‌ಯನೆ ತಗುಳ್ಲು ಶಕ್ತಿಷೇಣಂಗಳ್ಳಿ ಮಗುಟ್ಟಂ 
(ಚಾವುಂಪು. ೮೮-೧೦). [ಒಟ್ಟಿ * ಒಟ್ಟ್ಯ * -ಇಗ] 
ಒಬ್ಬೊಟ್ಟಿಗಿಡ (ನಾ). ಒಂದು ಬಗೆಯ ಗಿಡ (8). 
[ಒಟ್ಟೊಟ್ಟ್ಯ * ಗಿಡ (ಆ ಗಿಡು)] 
ಒಟ್ಟೊಟ್ಟಿ (ನಾ). ಒಂದು ಬಗೆಯ ಮರ; “ಮರುಳುಮ್ಮತ್ತಂ” 
(ಲೋಕೋಪ. ಟೀಕು) ; ತವೆ ಕಿಜುಕುಸಾಲೆ ನಿಜ ಸೈಂಧವಂ ಬಿಲ್ವಂ ಲೊಕ್ಕಿ 
ಯಾಲಮೊಟ್ಟೊಟ್ಟಿ ಸರೋಜ ವಸಲೆ ಬಸರಿಯ(ಯೂ)ವರೆಯೆಂಬಿವು 
ಮಾಣಿಸುಗಿರದೆ ಪಶುಗೆ ಬಸಿಜಂರ್ಚುವುದಂ (ಲೋಳೋಪ. ೯-೨೦೩). [?) 
ಒಡ( "ಒಡ್ಕೆ' ನೋ. 
ಒಡ್ಡ "ಒಡಂ' ನೋ. 
ಒಡಂ, ಒಡ್ಕ (ಅ). ೧. ಸಹಿತವಾಗಿ ; ಜೊತೆಯಾಗಿ. "ಒಡಂಬಡಿಕೆ? 
ಪರಾ. ೨. ಕೂಡಲೇ. ಒಡ್ಕ : ೧. "ಒಡಬಡಿಕೆ' ಪರಾ. 
(ಡೇ. | ತಮಿ, ಮಲ, ಉಡನ್‌, ಉಡನೇ) 
76 


ಒಡಂಗೊಳ್‌ 


ಒಡಂಗೊಳ್‌, ಒಡಗೊಳ್‌, ಒಡಗೊಳ್ಳು (ಕ್ರಿ). ಜೊತೆಯಲ್ಲಿ ಕರೆದು 
ಕೊಂಡು ಹೋಗು; ತನ್ನೊಡನೆ ಸೇರಿಸಿಕೊಳ್ಳು, ಕೂಡಿಸಿ 
ಕೊಳ್ಳು : ವಿದುರನಂ ಕರೆದಾಳೋಚಿಸಿ ಪೃಥಾತನೂಜರಂ ನಿನ್ನ ಬಲ್ಲ 
ಮಾಟಕ್ಕಿಯಿಂ ನುಡಿದೊಡಂಗೊಂಡು (ಪಂಪಭಾ. ೪-೩ ವ) ; ಎಂದು 
ಪೇಳುತ್ತೊಡಂಗೊಂಡು ಹರುಷಂಮಿ ಕ್ಳು (ಅರಿರ. ದೇ. ೧೭೫-೧೩) ; 
(ಕಯ್ಯ ಕಡತವನ್ನು ಕಾಲ್ಕಣೆಗಿರಿಸಿ, ಕರವಾಲಗಿಳ್ತು, ಸನ್ನೆಗೆ ಯ್ದಿದ 
ಎಣ್ಬರು ಸೈನಿಕರನ್ನೊಡಂಗೊಂಡು . , : ಹೋಗುವನು) (ಮಂತ್ರಶ. 
೨೦-೧೦). ಒಡಗೊಳ್‌ : ಅವರ ಮನೆಗೊಡಗೊಂಡು ಪೋಗಿ (ವಡ್ಡಾರಾ. 
೬೮-೪); ಆತನನೊಡಗೊಂಡು . , , ಪರಾಶರಂ ಪೋದಂ (ಪೆಂಪಭಾ. 
೧-೬೮); ಗಂಗೆ ಹೋದಳು ಮಗನನೊಡಗೊಂಡು (ಕುವ್ಕಾಆ. ೧೨-೪೨). 
ಒಡಗೊಳ್ಳು : ಮರುಳಲಾ ರಘುನಾಥ ಸೀತೆಯ ಖರೆಯದಿಂದೊಡ 
ಗೊಳ್ಳು ನೀ ಮನದಿರುಹಿದರೆ ಶಿವನಾಣೆಯೆಂದಳು ಗಿರಿಜೆ (ಕಾ ಶಿರಾ. 
೪೩-೫೦); ಮಹಾಯಜ್ಞವು ನಾಲ್ಕುವೇದಗಳ ಪ್ರಯೋಗವನ್ನು 
ಒಡಗೊಂಡಂತಿತ್ತು (ವಚಭಾ. ೭೨), [ಒಡಂ + ಕೊಳ್ಳ್‌] 
ಒಡಂಬಡಿಕೆ, ಒಡಬಡಿಕೆ(ನಾ).೧. ಸಮ್ಮತಿ ; ಒಪ್ಪಂದ; ಕರಾರು: 
ಕೊತ್ತಮಂಗಲದ ಮಹಾಜನರ ಒಡಂಬಡಿಕೆಯಿಂದ ಶುದ್ಧಿಕುಣ್ಣೆಯ 
ಛತುಸೀಮೆ ಭೂಮಿಯನು (ಮೈ ಆರಿ. ೧೯೨೩, ೩೭-೪; ?) ; ಒಡಬಟ್ಟಿ 
ನದಕೆ ಮಂತ್ರಿಗಳಾಪ್ತರವನೊಡಂಬಡಿಕೆಗೆ ಬಂದುದಕೊಲಿದು (ಭರಚ. 
೨೪೨೭೪); ಒಡಂಬಡಿಕೆಯಿಂದ ಆಗುವುದು ದಡಂಬಡಿಕೆಯಿಂದ ಆದೀತೇ? 
(ಗಾದೆ). ಪಿ. ಕೈಸ್ತರ ಪವಿತ್ರ ಗ್ರಂಥವಾದ ಬೈಬಲ್ಲಿನಲ್ಲಿರುವ 
ವಿಧಾಯಕ ವಾಕ್ಯ: (ಬೈಬಲ್‌) ಒಪ್ಪಂದ, ಒಡಂಬಡಿಕೆ, ವಿಧಾಯಕ 
ವಾಕ್ಶ (Testament. .ಇ೦ಕನಿ); ಬೈಬಲ್ಲಿನ ಒಡಂಬಡಿಕೆಗಳು 
(ಕೋಮನ್‌' ಲಿಪಿಯಲ್ಲಿ)” ಈ ಭಾಷೆಗೂ ಅನುವಾದವಾಗಿವೆ (ದ್ರಾವಿಎ. 
೧೬೮). ೩. ಸಮಾಧಾನಪಡಿಸುವುದು ; ಸಂತೈಸುವುದು: "ಚಪ- 
ಸಾಂತ್ವನೇ, ಒಡಂಬಡಿಕೆಯೊಳ್‌ ೫ (ಕಾಶಕೃ. ೨೮). ಒಡಬಡಿಕೆ : 
೧. ಫಡಫಡೆಲವೋ ಪಾರ್ಥ ಜೂಜಿಂಗೊಡಬಡಿಕೆ ನಿಮಗೆಮಗೆ ಹಾರುವ 
ರೊಡನೆ ಹೆಕ್ಕಳವೇಕೆ (ಕುವ್ಯಾಕ. ೨೪-೫೦); ಕೆಡುಗಲಿತನದಿಂದಿಲ್ಲಿಗೆ 
ಬಂದು... ಪಲತೆಜದೊಡಬಡಿಕೆಯ ಮಾತನಾಡೆ (ನೇಮಿಸಂ. ೨೫-೯೧). 
[ ಒಡೆಂಬಡು, + -ಇಕೆ. / ತಮಿ. ಉಡಮ್ಛಡಿಕ್ಳೈ ; ಮಲ. ಉಡ 
ಮೃಡಿ ; ತುಳು. ಒಡಂಬಡಿಕೆ, ಒಡಂಬಡಿಗೆ ; ತೆಲು, ಒಡಬಡಿಕ] 
ಒಡಂಬಡಿಸು, ಒಡಬಡಿಸು (ಕ್ರಿ). ಒಪ್ಪಿಸು; ಸಮ್ಮತಿಸುವಂತೆ 
ಮಾಡು: ತಾಯ್ತಂದೆಗಂ ಸಂತೋಸಂಮಾಡಿಯವರಂ ಬಿಡಿಸಿಯೊಡಂ 
ಬಡಿಸಿ ಬಂದೊಡೆ ತಪಮಂ. ಕುಡಲಕ್ಕುಂ (ವಡ್ಡಾ ರಾ. ೬೪-೧೭); 
ಧೃತರಾಷ್ಟ್ರಂ ಮಗನಲ್ಲಿಗೆವಂದು ಜಡಿದು ನುಡಿದುಮೇಗೆಯ್ದುಮೊಡಂ 
ಬಡಿಸಲಾಜದೆ (ಪಂಪಭಾ. ೭-೨ ವ); ತಾಯ್ತಂದೆಗಳನೊಡಂಬಡಿಸಿ 
ಶುಭಲಗ್ನಮಂ ವಿಭವದಿಂ ಕೈಕೊಂಡು (ನಂಬರ. ೪-೮೫) ; ಅಜ್ಞರೆನೊಡಂ 
ಬಡಿಪ ಕೃತ್ಯಮಂ ತಿಳಿದು (ಜೆಬಪು: ೪-೨೬). ಒಡಬಡಿಸು : ನೃಪ ನಿನ್ನ 
ಕಾಂತೆ ಸುತ ಮಂತ್ರಿಗಳ ಮತ ಬೇಹುದವರುಗಳನೊಡಬಡಿಸು ಚೇಗಪಿ 
ನಲು (ಹಚಕಾ. ೮-೪೩), ಈತನನುಪಾಯದ ಭೇದದಿಂದೊಡಬಡಿಸಿ 
ಭಕ್ತಿಯ ಹಾದಿಯನು ಹತ್ತಿಸುವೆ (ಪ್ರಧುಲೀ. ೧೧-೬); ಚಂಡವಿಕ್ರಮ 
ಥೈರ್ಯವನಾಂತುಕೋ ಎಂದು ಗಂಡನನೊಡಬಡಿಸಿದಳು (ಮೊ ಹತ. 
೧೦-೩೫). [ ಒಡಂಬಡ್ಗು * -ಇಸ್ಕ್ಯು) 
ಒಡಂಬಡು,, ಒಡಬಡು (ಕ್ರಿ). ೧. ಅನುಮತಿಕೊಡು; ಒಪ್ಪು; 


ಅಂಗೀಕರಿಸು: "ಒಡಂಬಡು (ಒಡಂ*- ಪಡು) -ಅಭ್ಮುಪಗಮೇ*» | 


(ಶಮಧಾ) ; ನುಡಿಗಳೊಡಂಬಡಲ್‌ ಬಗೆದವೊಲ್‌ ಬಗೆಯಂ ಮಿನಲೀಯ 
ಧೊಂದೆ ನಾಲ್ಸುಡಿಯ ಬೆಡಂಗೆ ಕನ್ನಡದ ಮಾತಿನೊಳ್‌ (ಕವಿರಾ. ೧-೧೪೯); 


“೧೨೦೨ 


20 


90 


53 


43 


ಒಡಂಬು 


ಜಿನಶಾಸನಕ್ಕೊಡಂಬಡದಡಮನ್ಯನಾರಿಗೆಕೆದಟ್ಟದದಂ ... ಕಿಡುಗುಂ 
ಕುಲಕ್ರಮಂ (ಎಕ. ೪11, ಶಿವವೆೊ. ೪-೩೨; 1122); ಪರವೆಂಗಳಿಗೆ 
ಹೇಡಿ ಕದನಕ್ಕೆ ಕಡುಗಲಿ ಪರಮತಕ್ಕೊಡಂಬಡೆ ಮೂರ್ಬ (ಭರಚ, 
೨-೧೩) ; ಯಾರಿಗೂ ಮನಸ್ಸು ಒಡಂಬಡುತ್ತಿರಲಿಲ್ಲ (ಸೋಕ್ರಮ. 
೧೯). ೨. ಹೊಂದಿಕೆಯಾಗು; ಅ ನ್ವ ಯವಾಗು: ದನಿಯಿಂಪು 
ಬೀಣೆಯಂ ಮಿಡಿದವೊಲಾಗೆ' ರಾಗದೊಳೊಡಂಬಡೆ ಮೇನಕೆ ಮುಂಡೆ 
ಪಾಡಿದಳ್‌ (ಪಂಪಭಾ. ೭-೮೯). ೩. (ಬಾಯಿಗೆ) ರುಚಿಸು; ಸೇರು; 
ಒಗ್ಗು: ಈ ಕಲ್ಕಗಳು ಒಡಂಬಡಲು ಎರಡುಹೊತ್ತು ಕೊಡುವುದು 
(ಸಕವೈ. ೧೬೬); ವಿರುದ್ಧವಾದ ಆಹಾರೆ, ಒಡಂಬಡದಿರ್ಪ ಆಹಾರಾದಿಗಳಿಂ 
ದಲೂ... ಮೂಲನ್ಮಾಧಿ ಮೂರು ಪ್ರಕಾರವಾಗಿ... ಕಾಣಿಸಿಕೊಂ 
ಬುದು (ಸಕವೈ. ೨೮೭). ಒಡಬಡು : ೧. ಪರಪುರುಷರನು ದುರ್ಮತಿಯ 
ಲೊಡಬಡುವವಳು ಸತಿಯೇ (ಕುವ್ಯಾಅ.: ೩-೩೩) ; ಸುಜನರುಪಹತಿಗೊಡ 
ಬಡನು (ತೊರರಾ. ೧-೮-೧೪) ; ಮನದೊಲವಜ್‌ತೊಡಬಟ್ಟುದನೊಡರಿಸಿ 
'ಮನಬಾರದುದೆನು ಮಜಕಿವುದು (ಹದಿಬ. ೩-೨೦). 

[ಒಡಂ*- ಪಡ್ಕು. ( ತಮಿ. ಉಡಮ್ಪಡು; ಮಲ, ಉಡನ್ಬೆಡು; 
ತುಳು. ಒಡಂಬಡಿ ; ತೆಲು. ಒಡಬಡು] 


ಒಡಂಬಡ್ಗು (ನಾ). ೧. ಒಪ್ಪುವಿಕೆ; ಅಂಗೀಕಾರ; ಸಮ್ಮತಿ : ಕನ್ನಡ 


ದೊಳ್‌ ಚತ್ತಾಣಮುಂ ಬೆದಂಡೆಯುಮೆಂದೀಗಡಿನ ನೆಗಲಕ್ಕಿಯ ಕಬ್ಬದೊ 
ಳೊಡಂಬಡಂ ಮಾಡಿದರ್‌ ಪುರಾತನ ಕವಿಗಳ್‌ (ಕವಿರಾ. ೧-೩೨) ; ಬಸನ 
ದೊಡಂಬಡಿಂಗಲಸಿ ಮಾಣ್ದೊಡಂ (ಸಂಪಭಾ. ೪-೯೨) ; ನಯದಿಂ ನಿನ್ನೊ 
ಳೊಡಂಬಡಂ ಪಡೆಯದಿಂದೌತ್ಸುಕ್ಕದಿಂ ತಂದ ಸಲ್ಲೆಯುಂ (ಅನ ಂಪು. 
೧೧-೬೮). ೨. ಹೊಂದಿಕೆ: ವರ್ಣಕಂ ಕತೆಯೊಳೊಡಂಬಡಂ ಪಡೆಯೆ 
«ಎ ಪೇಬಿಲೊಡರ್ಚಿದೆನೀ ಪ್ರಬಂ ಧಮ ಂ (ಪೆಂಪಭಾ. ೧-೧೧). 
೩. ಹೋಲಿಕೆ; ಸಾದೃಶ್ಯ: ಕುಡುಮಿಂಚಿನ ಸಿಡಿಲುರುಳಿಯೊಳೊಡಂ 
ಬಡಂಪಡೆಯೆ ಕರ್ಣನೊಡಲಿಂದಾಗಳ್‌ ನಡೆ ನೋಡೆ ನೋಡೆ ದಿನಪನೊ 
ಳೊಡಗೂಡಿದುದೊಂದು ಮೂರ್ತಿ ತೇಜೋರೂಪಂ(ಪಂಪಭಾ. ೧೨-೨೧೫); 
ಒಳ್ಳುಡಿಯುಂ ನಡೆಯುಂ ನೋಟ್ಬಂದೊಡಂಬದಿಲ್ಲೆ ನಿಸಿ `ನೆಗಲ್ವುದಾರ್ಹತ 
ಭಕ್ತ 5೯ (ಸಮಪ. ೫-೧೫೭). 

[€ ಒಡಂಬಡ್ಗು. / ತಮಿ. ಉಡಮ್ಸಾಡು; ಮಲ, ಉಡಮೃಡಿ ; 
ತೆಲು. ಒಡಬಾಟು] 


ಒಡಂಬಡುಕಾಅ (ನಾ). ಸಮಾಧಾನಮಾಡುವವನು;:ರಾಜಿ 


ಮಾಡುವವನು: ದೂಜುವನಂ ನಿಕೃಷ್ಣನನೊಡಂಬ [ಪಾಕಾಂ. ನೆರಂಬಿ] 
ಡುಳಕಿಜನನೇನನೆಂದೊಡಂ ಮಾಲುವನಂ ಕಡಂಗಿ ಸಲೆ ಬೇಡುವನಂ ನೃಪ 
ನಾಳಲಕ್ಕುಮೇ (ಸೂಕ್ತಿಸು. ೧೬-೪೫). P ಈ ಶಬ್ದದ ಸರಿಯಾದ 
ರೂಪ "ಎಡಂಬಡುಕಾಲಿ' (ಎ ಎಡವಟ್ಟು ಕೆಲಸಮಾಡುವವನು) 
ಎಂದಿರಬಹುದು. "ಎಡಂಬಡು' ಪರಾ. 

[ಒಡಂಬಡ್ಡು + -ಕಾಜ] 


ಒಡಂಬಿ "ಒಡಂಬು' ನೋ. 
ಒಡಂಬು, ಒಡಂಬಿ, ಒಡಮು (ನಾ). ಶರೀರ; ದೇಹ: ತೋರದ 


ತೋಳುಳ್ಳರ್‌' ಭಂಗಾರೆದ ಕಂಭದವೊಲಪ್ಪೊ ಡಂಬುಳ್ಳ ವರ್‌ (ಸೌನಂದ. 
೧-೧೯). ಒಡಂಬಿ : “ ಒಡಂಬಿ - ಶರೀರಂ” (ಕಮದ. ಪರಿ. ೨); ವಿವಿಧ 
ಪದಂ ಸ್ವರಂ ಪರಿಜು ಬಣ್ಣ ಮೊಡಂಬಿಯ ದೇಸಿಯಂಗಕೊಪ್ಪುವ ಚಲನಂ 
(ಸಂಸಪ. ೬-ಂ); ನಿನ್ನ ಒಡಂಬಿಯಲ್ಲಿರುವ ಒಂದೊಂದು ಮೂಳೆ 
ಯನ್ನೂ ಮುರಿಮುರಿದು (ಮಂತ್ರಶ. ೬೦-೧೮). ಒಡಮು : ಒಡಮೇ 
ಶಾಶ್ವತ ಮತ್ತ ದು (ಸೌಇಎ. ೧೯೪೭, ಹಾನಗಲ್‌. ೨೧೪-೩೨ ; 943). 
"ಒಡಲ್‌? ಸರಾ. (ದೇ. | ತಮಿ. ಮಲ. ಉಡಮ್ಮು) 


ಒಡಳ 


ಒಡಕ (ನಾ). ೧. (ಆಲಂ) ಒಡಕನ್ನುಳ್ಳ ವನು; ಧೈರ್ಯವಿಲ್ಲ 
ದವನು. "ಎದೆವೊಡಕ' ಪರಾ. ೨. (ಆಲಂ) ಒಡಕನ್ನುಂಟು 
ಮಾಡುವವನು ; ಒಗ್ಗಟ್ಟನ್ನು ಮುರಿಯುವ ವನು. "ಮನೆ 
ಯೊಡಕ' ಪರಾ. " [ಒಡಕು -ಅ್ವ) y 

ಒಡಕಲ "ಒಡಕಲು? ನೋ. 

ಒಡಕೆಲು, ಒಡಕಲ (ನಾ). ೧. ಒಡೆದಿರುವಿಕೆ; is ; ತರಿ: 
ತೊಗರಿ ಒಡಕಲು (ರೂಢಿ). (ಗು). ೨. ನುಚ್ಚಾದ; ಚೂರಾದ ; 
ಒಡೆದ: "ಪಣತ' ದಿಂದ ಒಡಕಲು ಅಕ್ಕಿ ಸ್ವಲ್ಪ ತೆಗೆದು ಒಂದು ಒಣ 
ಹಾಳೆಗೆ ಹಾಕಿಕೊಂಡು (ಬಾಳಿ ವೈ. ೧೧). ಒಡಕಲ: ೧. (ಕಿ). 

[ಒಡ (ಆ ಒಡೈ)*- -ಕಲ್ಯು (ಆ. - ಕಲ್ಕ್‌)) 

ಒಡಕೆವಿಸು (ಕ್ರಿ). ಗ ಆವರಿಸುವಂತೆ ಮಾಡು; ಮುಚ್ಚಿಸು; 
ಹೊದೆಸು : ತಡೆಗಡಿದು ಬಿಡಲವಂ ಕೋಪದಿಂ ಚಾಪದಿಂದೊಡಳವಿಸಿದ 
ವನಿಷುಸ್ತೋಮಮಂ ವ್ಯೋಮಮಂ ತಾಳದಿರಲಖಿಳ ಜನರು (ಚೆಬಪು. 

[ಒಡ್ಡ (೮ ಒಡಂ) + ಕವ್ಮಿ* -ಇಸ್ಕು] 

ಒಡಕು (ನಾ). ೧. ಬಿರುಕು; ಸೀಳು: ಒಡಕು ಬಿರಿಕು ಕಲೆ ಕಾಳಿ$ 
ಯಿಲ್ಲದ ಇಂತಪ್ಪ ಕುಂಭಾನ್‌ (ಪ್ರಕಟೀ. ೩೮-೧೦). ೨. ಒಡೆದ ಭಾಗ; 
ಚೂರು; ತುಂಡು; ಖಂಡ: ಉಡುಗಡಣದೊಡೆಯನೊಡಲೊಡಕು 
ನಡನಡುಗಿ ಬ [ಜಾರಾಂ. ಪೊ] ಡಕರಿಸಿ ಮಿಡುಮಿಡುಕಲಡಿಗಡಿಗೆ 
(ಹಚಕಾ. ೧-೨) ; ಭೇದಿ ನೀರುನೀರಾಗಿ ಒಡಕು ಒಡಕಾಗಿದ್ದರೆ ಮಗುವಿಗೆ 
ಆರೋಗ್ಯ ಸರಿಯಾಗಿಲ್ಲನೆಂಬುದು ಸಿದ್ಧ (ಗೃಹವಿ. ೧೪೪). &. (ಆಲಂ) 
ಒಗ್ಗಟ್ಟಿಲ್ಲದಿರುವುದು; ವೈರ; ಜಗಳ; ವೈಮನಸ್ಯ; ಮನಸ್ತಾಪ: 
ಕಾಂಗ್ರೆಸ್‌ನಲ್ಲಿ ಮಿತ್ರವಾದಿಗಳಿಗೂ ಉಗ್ರವಾದಿಗಳಿಗೂ ಆದ ಒಡಕನ್ನು 
ಸರಿಪಡಿಸಲು ಬೆಸೆಂಟ್‌ ಯತ್ನಿಸಿ (ಸ್ವಾ ವೀರ. ೧೦೭), ಅವರಲ್ಲಿ ಬೇಗನೆ 
ಒಡಕು ಬಾರದಿರದೆಂದು ನಿಶ್ಚಯಿಸಬಹುದು (ಮೂರುಉ. ೯೦). 

[ಒಡ (ಆ ಒಡೆ) *-ಕ್ಕು) 

ಒಡಕುಕಾಸು (ನಾ). ೧. (ಉಕ) ಒಡಕಲು "ಕಾಸು; ಸಮೆದ 
ಕಾಸು; ಸವಕಳಿನಾಣ್ಯ. ೨. ಅಲ್ಪಬೆಲೆಯ ನಾಣ್ಯ : ಕುಡಿದೆ 
ನೆಂದರ ಗಂಜಿ ಒಡಕುಕಾಸೆನಗಿಲ್ಲ (ಜನಗೀ. ೭೨-೧೭) ; ಒಡಕುಕಾಸು 
ಸಹ ಪ್ರಾಪ್ತಿಯಿಲ್ಲದ ಆ ಹಾಳು ಗದ್ದೆಗೆ (ದಾಸಹು. ೬೨). 

[ಒಡಕು 4 ಕಾಸ್ಟು]) 

ಒಡಕುದನಿ (ನಾ). ೧. ಒಡೆದುಹೋದ ಧ್ವನಿ; ಇಂಪಿಲ್ಲದ ಕಂಠ; 
ಬಿರಿದ ಧ್ವನಿ. ೨. (ಆಲಂ) ಕೆಟ್ಟಧ್ವನಿ; ಅಪಸ್ವರ: ಆ ನಗೆಯ 
ಒಡಕುದನಿಯಲ್ಲಿ ವಿಕಟಸಂತೋಷ ಕಾಣಿಸುತ್ತಿತ್ತು (ಆಲಹೂ. ೧೦೦). 
೩. (ಆಲಂ) ಕೆಟ್ಟಿ ಸುದ್ದಿ, ವದಂತಿ: ಅವರ ಪ್ರಾಮಾಣಿಕತೆಯ 
ಬಗ್ಗೆ ಇತ್ತೀಚೆಗೆ ಒಡಕುದನಿ ಎದ್ದಿದೆ (ರೂಢಿ). [ಒಡಕು 4 ದನ್ನಿ] 

ಒಡಕುದೋಣಿ (ನಾ). ಒಡೆದಿರುವ ದೋಣಿ; ಸೀಳಿರುವ ದೋಣಿ. 
ಒಡಕುದೋಣಿಗೆ ಗಿಡ್ಡ ಜಲ್ಲು (ಗಾದೆ). * [ಒಡಕು + ದೋಣಿ] 

ಒಡಕುಬಾಯಿ (ನಾ). ೧. ಒಡೆದುಹೋದ ಬಾಯಿ. ೨. (ಆಲಂ) 
ಗುಟ್ಟು ನಿಲ್ಲದ ಬಾಯಿ; ಗುಟ್ಟನ್ನು ಬಯಲುಮಾಡುವ ಬಾಯಿ : 
ಅಡಿಕೆಯಿಲ್ಲದ ವೀಳೆ ಕಿಡಿಕೆಯಿ ಲ್ಲದ ಮನೆಯು ಒಡಳುಬಾಯವಳ 
ಮನೆವಾರ್ತೆ ಎಣ್ಣೆಯ ಕುಡಿಕೆಯೊಡೆದಂತೆ (ಸರ್ವಜ್ಞ. ೧೭೨೦) ; ಒಡಕು 
ಬಾಯಿಯ ವಿದೂಷಕ (ಕಾವ್ಯಸ. ೧೨). 

ಒಡಳುಬಾಯವ ಗುಟ್ಟ ನ್ನು: ರಟ್ಟುಮಾಡುವ ಬಾಯುಳ್ಳ 
ವನು; ಗುಟ್ಟನ್ನು ಅಡಗಿಸಿಕೊಳ್ಳಲು ಸಾಧ್ಯವಿಲ್ಲದವನು ; “ಒದರ 
ಬಡಕ ; ಮುಚ್ಚುಮರೆ ಇಡದವ ? (ಚಾನಕೋ. ೨೯). 
[ಒಡಕು 4 ಬಾಯ್ಕಿ (ನ ಬಾಯ್‌) 


೫೦-೪೨). 


ಗಿ೨೦೩ 


ಕ್ತ 


5 


25 


40 


ಒಡಗಲಸು 


ಜಳ ಚ (ನಾ). ಒಡೆದ ಮಡಕೆ; ದದ್ದಮಡಕೆ: ಮರ್ಮ 
ವಿಲ್ಲದ ಮಾತು ಒಡಕುಮಡಕೆಯ (ಪಾಠಾಂ. ಒಡಮಡಕೆ, ಒಡ 
ಮೊಗೆಯ] ತೂತು (ಕನಕ. ೩೩-೨). [ಒಡಕು 4+ ಮಡಕೆ] 

ಒಡುಕುಮನೆ (ನಾ) ೧. ಒಡೆದಿರುವ ಮನೆ; ಶಿಥಿಲವಾದ ಮನೆ; 
ಭಗ್ನಮಂದಿರ. ೨. (ಆಲಂ) ವೈಮನಸ್ಯಕ್ಕೆ ಆಸ್ಪದವಾದ ಜಾಗ; 
ಒಳಜಗಳಳ್ಕೆ ಆಶ್ರಯವಾದ ಸ ಸ್ಥಾನ: ಸಕಲ ಧರ್ಮಗಳ ತವರೂರಾದ 
ಭಾರತವಂತೂ ಭಿನ್ನಭಿನ್ನ ಧರ್ಮಗಳ ತಿಕ್ಕಾಟದ ಒಡಕುಮನೆಯಾಗಿದೆ 
(ಧರ್ಮಸಾ. ೨) [ಒಡಕು 4 ಮನೆ] 

ಒಡಕುಮಾತು (ನಾ). ೧. ಕೆಟ್ಟ ಮಾತು; ಅಪಶಬ್ಬ: ಈ ಮಕ್ಕ 
ಳಿಂದಾಗಿ ತಾನು ಜನರಿಂದ ಒಡಕುಮಾತು ಕೇಳಬೇಕಾಯಿತು (ಕುಸುಸಂ. 
೨೭೫). ೨. ವಿರೋಧವನ್ನು ಸೂಚಿಸುವ ಮಾತು: ಕೆಲವು ದಿನಗಳಾದ 

. ಮೇಲೆ ಅವನ ಹೆಂಡತಿಯ ಬಾಯಿಂದ ಒಡಕುಮಾತು ಹೊರೆಟತು 
(ಯೋಧಪು. ೨೬), [ಒಡಕು + ಮಾತ್ಯು) 

ಒಡಕುಸದ್ದು (ನಾ). ಒಡಕಲು ವಾದ್ಯದಿಂದ ಹೊರಡುವ ಸದ್ದು; 
ಇಂಸಿಲ್ಲದ ಧ್ವನಿ: ಬಾರಿಸುವ ಗಂಟಿ... ಲೊಡಲೊಡ ಒಡಕುಸದ್ದು 
ಮಾಡುತ್ತಿದ್ದರೂ ನಮ್ಮ ಕಿವಿ ನೆಮ್ಮದಿಯಾಗಿಯೇ ಇರುವುದು (ಸಾಹಿಜೀ. 
೧೩). [olde ಸದ್ದು] 

ಒಡಕುಹಣೆ (ನಾ). ೧. ಒಡೆದುಹೋದ ಹಣೆ. ೨. (ಆಲಂ) ಅದ್ಯ 
ಷ್ಟದ ಗೆರೆಯಿಲ್ಲದ ಹಣೆ: “ ಒಡಳುಹಣೆಯಿದು ಕೆಡುಕು ಗ್ರಹವಿದು ಕುಡಿ 
ಕತನದಾ ಫಲವಿದು” (ಕಎಪು. ೧೮-೧೫). [ಬಡಳು* 'ಹಣ್ಣೆ(< ಪಣ್ಮೆ)] 

ಒಡಕುಹರನಿ (ನಾ). ಒಡೆದುಹೋದ ಹರವಿ, ಮಡಕೆ: ದಂಡಿ 
ಗಂಜುವ ಬಂಟ ಒಡಕುಹರನಿ[ಸಾ ಕಾಂ. ಒಡೆದ ಹರವಿ]ಯ ಕಂಟಿ 
(ಕನಕ. ೧೩೬೧-೪). [ಒಡಕು * ಹರವಿ (೮ ಪರವಿ)] 

ಒಡಕುಹಿಡಿಕೆ (ನಾ). (ಒಂದು ವಸ್ತುವಿನ) ಒಡೆದುಹೋಗಿರುವ 
ಹಿಡಿ, ಕೈ : ಒಡಕುಹಿಡಿಕೆಯ ಎರಡು ಕಪ್‌" (ಕುರಿಹಿಂ. ೧೧೫). 

[ಒಡಕು + ಹಿಡಿಕೆ] 

ಒಡಕುಹುಬ್ಬಿಸು (ಕಿ). ಜಭೇಹಮೋಪಾಯ ಮಾಡು; ಒಗ್ಗಟ್ಟು 
ಮುರಿ: ನುಡಿವ ಗಂಭೀರ ಬೋಧಿಪ ಬೋಧೆ ತಮ್ಮನೆಂದೊಡಕುಹುಟ್ಟಸ 
ದೊಂದು ಪ್ರೀತಿ (ಭರ ಚ. ೫೧-೧೨೭); ದುರ್ಯೋಧನನು ಕುಶಲರಾದ 
ಬ್ರಾಹ್ಮ ರನ್ನು ಕಳುಹಿಸಿ ಪಾಂಡವರಲ್ಲಿ ಒಡಕುಹುಟ್ಟಿ ಸಬಹುದು 
(ತಟ ೬3). [ಒಡಕು + ಹುಟ್ಟ ಸು (< ಪುಟ್ಟ ಸು)] 

ಒಡಗಚ್ಚು (ಕ್ರಿ). ಮರಳಿ ಕಚ್ಚು; ಪ್ರತಿಯಾಗಿ ಕಚ್ಚು : ನಾಯ್‌ 
ಕಚ್ಚಿದೊಡೊಡಗಚ್ಚಲ್‌ ಹೊಗು ಟೂ uO ಬಳಕಳ್ರರೆ! 
(ಧರ್ಮಾಮೃ. ೯-೧೮೫). [ಒಡ್ಕ (ಆ ಒಡಂ)* ಕಚ್ಚು (ವ ಕರ್ಚು, )] 

ಒಡಗತೆ "ಒಡಗಥೆ' ನೋ. 

ಒಡಗಥೆ, ಒಡಗತೆ (ನಾ). -ಒಡೆದು ಅರ್ಥ ಹೇಳಬೇಕಾದ ಕಕ 
ಒಗಟನಂತಹ ಕಥೆ: ಒಡಗಥೆಗಳಂಶಿರುವ ಅವರ ಸ್ವಪ್ನಗಳ ವಿಷಯ 
ವಿನ್ಯಾಸದಲ್ಲಿ ವೇಧಕತೆಯಿದೆ (ವಿಚಾಮಂ. ೭೯). ಒಡಗತೆ: (ಕಿ). 

(ಒಡ, (ಆ ಒಡೆ) + ಕಥೆ) 

ಒಡಗಲಸು, ಒಡಗಲಿಸು (ಕ್ರಿ). ೧. ಜೊತೆಗೆ ಸೇರು; 
ಒಂದಾಗು ; ಕೂಡು; ಬೆರೆ; ಐಕ್ಫವಾಗು: ಪೊಲಿಯರೊಡ 
ಗಲಸದೆ ದಿವ್ಯಾರ್ಡನೆಯಂ ಸಕಳ ಸುರೇಂದ್ರಾರ್ಚಿತಚರಣಕ್ಕೆ ಕೊಟ್ಟು 
ಪಡೆವುದು ಸುಖುಮಂ (ಸಮಪ. ೯-೧೨೪); ಕರುಣರಸಾಮೃತ 
ದೊಡಗಲಸಿದಮಳ ಕೇಕರರುಚಿಯ ಬೀಜ್‌ ಕಾ ತ್ಮಾ ಯಿನಿಯೊಳ್‌ 
(ಸೌಂ ದಪು. ೧-೪೩); ಕುಲಶೇಖರಪಾಂಡ್ಕಂ ಶಿವಾರ್ಡನಂಗೆಯ್ದುತ್ತೆ 

« * ಮೂಲಲಿಂಗದೊಳೊಡಗಲಗಸಿದನೆಂತೆನೆ (ಹಾಲಾಸ್ಕ. ೪-೧೦೧, ವ), 


ಒಡಗಲಿಸು 


೨. ಜೊತೆಯಲ್ಲಿ ಸೇರಿಸು; ಬೆರಸು; ಕೂಡಿಸು: ಕಡಲೇಳ 
ನೊಡಗಲಸಲೋ (ಸಾಳ್ವಭಾ, ೧೫-೩) ; ಸಕ್ಕರೆಯ ಪಾಲ್ಗೆನೆಯ ಘೃತವ 
ಕದಳೀಫಲದೊಳಿಕ್ಕಿಯೊಡಗಲಸಿ (ಗುರು ಚಾ. ೭-೩) ; ಜಲವಂ ಸುರಿಸಿ 
ಮಾಂಸದಿಂದೊಡೆ£ಡೆ] ಗಲಸಿ ರಣಪಿಶಾಚಿಯರಿಂಗೆ ಭೋಜನಂಗೊಡಿಸು 
(ತುರಂಗ. ೬೫-೬). ಒಡಗಲಿಸು: ೧. ತನ್ನ ಭಕ್ತಿಹಿಂಡನೆಂಬ! 5 
ಸದಾಥ೯ ವನ್ನು ಸಮರಸ ಪಾಕಮಾಡಿ... ಒಡಗಲಿಸಿ (ಅವಚಂ. 
ಇ೧೭-೫೬೮) ; ದೇವಕಾಂತೆಯರ್‌ ನಿವಳಿಸುವ ಮಂಗಳದೀಪಮಂಜರೀ 
ಮರೀಚಿಗಳೊಳ್‌ ಮಿಂಚಿನ ಗೊಂಚಲ್ಲಳೊಡಗಲಿಸೆ ಸೂಸುವ ಮುತ್ತಿನ 
ಸೇಸೆಗಳೊಳ್‌ (ಅರ್ಥ ನೆ. ೭-೪೩ ವ); ಒಡೆ[[ಡ್ರುಗಲಿಪ ಪರಬಲವ 
ಮಾಣದೆ ಕಡಿದು (ನಿಭಾಗ. ೧೦-೪೯-೩೨). [ಒಡ್ಕ (ಆ. ಒಡಂ) * ಕಲಸ್ಕು] |19 

ಒಡಗಲಿಸು "ಒಡಗಲಸು' ನೋ. 

ಒಡಗನಿ (ಕ್ರಿ). ಒಡನೆ ಕವಿ, “ಮುತ್ತು: ಬಳಿಯಲೊಡಗವಿಯಿತ್ತು 
ಚಾತುರ್ಬಲ (ಕುವ್ಯಾದ್ರೋ, ೮-೫೫); ಒಡಗವಿವ ಸಮರಥಜಾಲವನು 
ಮುಖಿಯೆಚ್ಚು (ಕುವ್ಯಾಕ. ೧೩-೧೫). [ಒಡ್ಕ (ಆ ಒಡಂ) + ಕವಿ) 

ಒಡಗಳೆ (ಕ್ರಿ). ಜೊತೆಯಲ್ಲಿ ಕಳೆ, ಬಿಡು: ಬಿಡದೆ ಪೊಗೆ ಸುತ್ತೆ |15 


೧೨೦೪ 


ಒಡತಿರುಗು 


|ಒಡೆಗೊಡು (ಕ್ರಿ). ೧. ಜೊತೆಯಲ್ಲಿ ಕೂಡು; ಬೆರೆ; ಸೇರು; 


ಒಂದಾಗು: ತಡೆಯದೆ ತಗುಳ್ಳಿ ಮನದಳಿಪೊಡಗೂ[ಡಿದು]ದಂ ತಗು 
ಳ್ಚುಗುಂ ಕಾಮಿಗಳಾ (ಕವಿರಾ. ೩-೨೦೨); ಕಾಗೆಯ ಮಅಯೆಂದಲ 
ಯದೆ ಕೋಗಿಲೆ ಕೈಗೊಂಡು ಕೂರ್ಮೆಯಿಂ ನಡಪಿದೊಡಂ ಕಾಗಾಯೆಂ 
ದುದು ಮತ್ತಂ ಕಾಗೆಗಳೊಡಗೂಡಿತೆಂಬವೋಲ್‌ (ಧರ್ಮಾಮೃ. ೨-೧೦೪); 
ಮಹಿಳೆಯೊಬ್ಬಳೊಳ್ಳೆ ವಕೊಡಗೂಡಿಹರು (ಕುವ್ಕಾಅ. ೮-೩೦) ; ಮುದುಕ 
ಜವ್ವನೆಯನೊಡಗೂಡೆ ಮುದಿಗೂಬೆಯೊದಆ ಕೊಂಡಂತೆ (ಸರ್ವಜ್ಞ. 
೧೮೦೩) ; ಸುವರ್ಣ ರಜತ ಕಾಂತಿಗಳಿಂದೊಡಗೂಡಿ (ಜ್ಯೋತಿರ್ವಿ. ೧). 
೨. ಜೊತೆಗೆ ಸೇರಿಸು; ಕೂಡಿಸು: ಒಡಗೂಡಿ ಬಿಲ್ವಮೂಲಂ 
ಕಡಲೆ ತೊವರಿ ಶುಂಠಿ ಎಂಬಿವಂ (ಕಲ್ಯಾಕಾ. ೩-೨೭); ತನ್ನ ನೆಳಲ(ನ್ನು) 
ತನ್ನ ಹಜ್ಜೆಯಲ್ಲಿ -ಅಳೆದುಕೊಂಡು ಆದಷ್ಟನು ಯಿಮ್ಮಡಿಸಿ ಅದಣಕೊಳಗೆ 
೧೧ ಒಡಗೂಡಿ ಮೇಲೆಯಿಟ್ಟು (ವ್ಯವಹಾ. ಅನುಬಂ. ೧-೧೧). 
ಒಡಗೂಡುವರು - ಸಂಗಾತಿಗಳು; ಜೊತೆಗಾರರು: ಕಡುಗಲಿ 
ಬಂಟ ಕತ್ತಲೆಗಂಜಿ ಒಡಗೂಡುವರು ಬೇಕೆಂದು ಅಡಿಗಡಿಗಂಜುವುದ ಕಂಡೆ 
(ಮೋಳಿಮಾ. ೧೯೯-೭೪೨). [ಒಡ್ಡ (ಆ ಒಡಂ) + ಕೂಡು] 


ತೋಳಂ ಸಡಿಲಿಸದಾ ಪ್ರಾಣವಲ್ಲಭರ್‌ ಪ್ರಾಣಮನಂದೊಡೆ£ಡ]ಗಳೆದರ್‌ 
(ಆದಿಪು. ೫-೨೪). (ಒಡ (ಆ ಒಡಂ) * ಕಳೆ] 

ಒಡಗಾಣ್‌ (ಕ್ರಿ). ಜೊತೆಯಲ್ಲಿ ಕಾಣು; ಜೊತೆಜೊತೆಯಾಗಿರುವು 
ದನ್ನು ಕಾಣು : ಪಸರಿಸಿದ ತೋರಹಾರದ ಪೊಸವೆಳ್ಲಿಂಗಳುಮನಮರ್ದ 
ಪೆರ್ದುಡುಗೆಗಳೊಳ್‌ ಮಿಸುಗುವ ಪೊಸಮಾಣಿಕದೆಳವಿಸಿಲುಮನೊಡ 
ಗಾಣಲಾದುದಾಸ್ಥಾ ಯಿಕೆಯೊಳ್‌ (ಅದಿಪು. ೯-೫). 


ಒಡಗೊಳ್‌ "ಒಡಂಗೊಳ್‌ ನೋ. 
ಒಡಗೊಳ್ಳು "ಒಡಂಗೊಳ್‌? ನೋ. 
ಒಡಚು (ಕ್ರಿ). ಬಿಡಿಸು; ಸ್ಪಷ್ಟಪಡಿಸು: "... ಒಂದಷ್ಟು ಒಡಚಿ 
ಹೇಳಬೇಕು” ಎಂದು, ಮೈಯೆಲ್ಲಾ ಕಿವಿಯಾಗಿ ಕುಳಿತಳು ರೇವಕ್ಕ 
20| (ಬೆಳುಮ. ೩೩), [ಒಡ್ಕ (ಆ ಒಡೆ) + -ಚು] 
ಒಡತಣ (ನಾ). ೧. ಜೊತೆಯಲ್ಲಿ ಕೂಡಿರುವಿಕೆ; ಸೇರಿರುವಿಕೆ; 


[ಒಡ್ಡ (ಆ. ಒಡಂ) + ಕಾಣ್‌] | 
ಒಡಗಾದು (ಕ್ರಿ). ಸಂಗಡ ಯುದ್ಧಮಾಡು; ಜೊತೆಯಲ್ಲಿ ಕಾದು: | 
ಅಸುರರೊಳ್‌ ಹರಿ ಕಾದುವುಡಲ್ಲು ವಿಸ್ಮಯಂ ಸುರರೊಡಗಾದುವಂದ 
ಮಿದು ವಿಸ್ಮಯಮಾನಿದನಿಂದು ನೋಲಕ್ಸಿಂ (ಜಗವಿ. ೧೩-೩೬). 25 
[ಒಡ್ಡ (ಆ ಒಡಂ) + ಕಾದ್ಯು) 

ಒಡಗು, "ಒಡುಗು' ನೋ. 

ಒಡಗ್ಳು (ನಾ). “ಒಡಕು, ಭೇದ, ಭಾಗ” (ಮೊ ಳಿ ಮಾ. ಕೋಶ): 
ಮೂಜಕ್ಕಾಜು ಸತಿಪತಿಭೇದವನಜಕಿದು ಆ ಆಆಅ ಒಡಗು ಇಪ್ಪತ್ತ) ದಣ 
ಬೀಜದ ಭೇದವನಜಕಿದು ಮತ್ಯೆ ನೂಲಕೊಂದು ಆಜಜಕೊಳಗಡಗಿ ಆಜು |30 
ಐದಜಲ್ಲಿ ನಿಂದು... ಮೂಜು ಒಂದಟಲ್ಲಿ ನಿಂದು ಸಂದೇಹವಳಿ 
ಯಿತ್ತು (ಮೋಳಿಮಾ. ೧೫೨-೫೭೩). [ಒಡ (ಆ ಒಡೈ) -ಗು] 

ಒಡಗ್ಳು (ನಾ). ಗ ದ್ದೆಯ ಲ್ಲಿ ನೀರುಹಾಯಿಸಲು ಮಾಡಿರುವ 
ಕಾಲುವೆ; ಸಿಳ್ಳಕಾಲುವೆ : ತೋಟದ ಕಪ್ಪುಗಳಲ್ಲಿಯೂ ಗದ್ದೆಯ 


ಸಹವಾಸ; ಗೆಳೆತನ: ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡ 
ತಣ ಹುದುವಾಳಿಗೆ (ಬಸವ. ೧೬೦); ನಿನ್ನ ಶಿಶುವಿನೊಡತಣ ತೆಆಹು 
ಮಜಹ ವಸುಧೆಯೊಳಗಣ ಪ್ರಮಥರು ಮೆಚ್ಚುವರೆ (ಅವಚಂ. 
೨೨೬-೧೦೨೩) ; ಚದುರನಹೆ ನೀ ನಿನ್ನವೊಡತಣ ಕೂಟವರಿದೆನಗೆ (ಬಸಪು. 
೪೦-೩೦) ; ಶಿವಶರಣರೊಡತಣ ವೈರ ನಿನಗೆಂತೆನೆ (ಮನೋವಿ. ೧-೯). 
೨. ಜೊತೆಗಾರ; ಸಂಗಡಿಗ: ತನ್ನೊಡತಣ ಶಬರರಂ ಪಿಂದಿರಿಸಿ 
ಯೊರ್ವನೆ ಬರುತ (ಬ ಸಪು. ೧೮-೫); ಒಡತಣ ಬೇಂಟಿಕಾಜರುವೆರಸಿ 
ನಿಚ್ಚಂ ಬೊಮ್ಮಯಂ ಬೇಂಟಿಗಳನಾಡುತ್ತ (ಬಸಪು. ೩೪-೩೦). 
[ಒಡ್ಕ (೮೮ ಒಡೆಂ) + -ತಣ್ಮ ?) 


ಒಡತರು (ಕ್ರಿ). ಜೊತೆಯಲ್ಲಿ ತೆಗೆದುಕೊಂಡುಬರು ; ಸಂಗಡತರು: 


ಬೊಕ್ಕಸವನ್ನು ಮಾತ್ರ - ಆತನ ವಶದಲ್ಲಿ ನಮಗೇ ಕಳಿಹಿ ಕುಡಬೇಕು ; 
ನೀನೇ ಒಡತರುವ ವಿಷಮಿಕೆಗೆ ಉದ್ಮೋಗಿಸಬೇಡ (ಬೆಟ್ಟಅ. ೫೮-೨೩). 
[ಒಡ್ಡ (ನ ಒಡಂ) + ತರು (ಆ ತರ್‌,)] 


ಒಡಗುಗಳಲ್ಲಿಯೂ ನೀರು ಹಸುಳೆಯಂತೆ ಯಾವಾ ಗ ಲೂ ಗಳಹುತ್ತ | ಒಡತರೆ (ನಾ). ಒಂದು ಗಿಡದ ಹೆಸರು: ವಡುವಾರದ ಗಿಡ, ಎಡತರಿ, 


ತೊದಲುತ್ತ ಪರಿದಾಡುತ್ತಿತ್ತು (ಕಾನೂರು. ೩೫೩). [?] 

ಒಡಗೂಟ (ನಾ). ಬೆರೆಯುವಿಕೆ ; ಕೂಡುವಿಕೆ: ಒಡಲುಂ ಜೀವಮು 
ಮೊಂದಿದೆಂತೆ ಮಲರುಂ ಕಂಪುಂ ಮಲರ್ದಂತೆ ಒಡಗೂಟಿಂ ಸಮಸಂದ 
ನಮ್ಮೊಳಗೆ (ಸೂಕ್ತಿ ಸು. ೮-೩೫೨); ತನುವಿಗೆ ವನಿತೆಯೊಡಗೂಟದಲಿ 
ಭೋಗಾಸಕತಿಯಾಗಿರಲು (ಅಮೃತ. ೧-೩೩). [4 

[ಒಡ್ಡ (ಆ ಒಡಂ) * ಕೂಟ) 

ಒಡಗೂಡಿಸು (ಕ್ರಿ). ೧. ಈಡೇರಿಸು; ಸಲ್ಲಿಸು: ಉಮೆಯ ಭಾವನೆಯ 
ನೊಡಗೂಡಿಸುವ ಸಕಲ ಸುರರ ಸಂಭಾವನೆಯ ಕೈಕೊಳ್ವ (ಜೈಮಿಭಾ. 
೧-೨). ೨. ಜೊತೆಯಲ್ಲಿ:ಸೇರಿಸು: ಒಡೆದ ಕೆರೆಯ ಕಟ್ಟದಂತೆ ನನ್ನ 
ಪತಿಯಲ್ಲಿ ಒಡಗೂಡಿಸಬೇಕು ಎಂದು ಬಲುಬಗೆಯಲ್ಲಿ ಬೇಡಿಕೊಳ್ಳಲು |45 
(ಬತ್ತೀಸ. ೪೯). [ಒಡಗೂಡು + -ಇಸ್ಕು] 


ವಾಡುವರಡು, ಒದನಿನ, ಒಡತರೆ (ಮೈಔಗಿ. ೩೦-೫೮೧). 
(ಒಡ? + ತರೆ ?] 


ಒಡತಿ (ನಾ). ೧. ಯಜಮಾನಿ; ಸ್ವಾಮಿನಿ: ಒಡತಿ ಗೆಡ ಬಹುಸಂಪದಕೆ 


ಬಾಯ್‌ಬಡಿಕ ಹೆಂಗುಸ ಕೊಲುವೆನೆನುತೆ (ತೊರರಾ. ೫-೩-೫೮) ; ಅಮ್ಮ 
ನೊಡತಿಯೈಸೆ ಸಿರಿಗೆ (ಭರಚ. ೧೯-೧೩೭); ತನ್ನ ತವರುಮನೆಗೆಲ್ಲ 
ತಾನೊಡತಿಯೆಂಬುನ್ನತಿವಡೆವುದಜಕಿಂದ (ಹದಿಬ. ೩-೩೫) ; “ಒಂದುಕ್ಷಣ 
ಪುರಸೊತ್ತಿಲ್ಲ ಒಡತಿ... (ಪದ್ಮಸ. ೧೯). ೨. ಹೆಂಡತಿ ; ಪಷ್ನಿ(?): 
ಬೂದಿಗನ ಕಾಳೆಗದೊಳ್‌ ಪೊಲುಕೇಶಿಯೊಡತಿ ಕುದುರೆಕಾಜನ ಕೊನ್ನು 
ಸತ್ತ (ಮೈ ಆರಿ. ೧೯೧೬,೪-೯ ; 900). 

(< ಒಡೆಯ್ಯ + -ತಿ, (ಆ -ಇತ್ತಿ)] 


ಒಡತಿರುಗು "ಓಡದಿರುಗು' ನೋ. 


ಓಡದಿ ೧೨೦೫ ಒಡನೆ 


ಒಡದಿ (ನಾ). ಒಬ್ಬಾತನ ಹೆಸರು: ಕುಳತ್ತೂರ್‌ ಒಡದಿ ಕಿಜು ಕೆಲ್ನಗ| | ಒಡನಾಡು (ಕ್ರಿ). ಜೊತೆಯಲ್ಲಿ ಆಡು; ಸಹವಾಸಮಾಡು : ಒಡನಾ 


ರಾಳೆ (ಮೈಆರಿ. ೧೯೧೨, ೩-೩; ?). [?) k ಡಿಯುಮೊಡನೋದಿಯುಮೊಡವಳೆದುಂ (ಪಂಪಭಾ. ೨-೩೦); ಭಕ್ತೆ ಕೊಡ 
ಒಡದಿರುಗು, ಒಡತಿರುಗು (ಕ್ರಿ). ಜೊತೆಯಲ್ಲಿ ತಿರುಗು, -ಸುತ್ತು : | ಗೂಡುವುದು ಭಕ್ತೆ ಕೊಡನಾಡುವುದು (ಸರ್ವಜ್ಞ. ೨೮೧); ಒಳಗುವೇಳುವು 
ಸೂಜಿಗಲ್ಲಿದಿರ ಕಾರ್ಜೊನ್ನಂತೆ ತಿರುಗಿದೆಡೆಗಾ ಜವದೊಳೊಡದಿರುಗಿ ದೊಡನಾಡುವುದೊಲಿದೊಲ್ಮೆಗೆಳಸುವುದೇಕೆವೆನಿಪುದು (ಹದಿಬ. ೩-೪೨). 
ಬೆಂಡಾಗಿ ನಾರೀಸಮಾಜಮೆಸೆದುದು (ಚೆಬಪು. ೨೦-೨೧). ಒಡತಿರುಗು : | 8 ಒಡನಾಡಬಿಡು - ಜೊತೆಯಲ್ಲಿ ಬೆರೆಯಲು ಅವಕಾಶಕೊಡು : 
ಎಲ್ಲವರ ನಲ್‌ ವರೆಂ ಜ್ಯೋತಿಯೊಡತಿರುಗುವಾಕಾಶಮೇ (ಬದ್ಧಪ್ರ . ಎಷ್ಟೆಷ್ಟು ಸಜ್ಜನರೊಡನಾಡಬಿಟ್ಟಿರು ಖಳನಿಗೆ ಸದ್ಬುದ್ಧಿ ಬರದು (ಇಂಚಾಪ. 
೫೭-೧೨೫೭). [ಒಡ್ಡ (೮ ಒಡಂ) + ತಿರುಗು] ೨೨೧೯೪). [ಒಡನೆ + ಆಡು] 
ಒಡದಡೊಟ್‌ (ಕ್ರಿ). ಕೂಡಲೆ ತೊರೆ, ಬಿಡು (?): ಒಡಡೊಜಕಿ। | ಒಡನಿಡು (ಕ್ರಿ). ಜೊತೆಯಾಗಿಡು; ಸೇರಿಸು: ಕಸ್ತೂರಿಯೊಡನಿಟ್ಟು 
ದಾಳ್ಮನುಳ್ಳೊಡಮೆಯಂ ಕವರ್ದಾದೆಡರಲ್ಲಿ ತಂಮ ನಾಣಡಿಗಿಡೆ ಕೊಟ್ಟ ಕುಟ್ಟ ತೆಗೆದಿಟ್ಟಿರು ಲಶುನಕೆ ಸೌರಭ ಬರದು (ಇಂಚಾಪ. ೨೨೧-೯೪). 
ಭಾಸೆಗೊದವಲ್ಕಣಮಾಜದೆ ಪಿಂತೆ ಬಾಳ್ವ ನಿಗ್ಗಡಿ ಸಚಿವರ್ಕ್ಶೃಳಂ ನಗುವ |10 [ಒಡನೆ + ಇಡು] 
ವೋಲೆಸೆದಿರ್ಪುದು ವೀರಶಾಸನಂ (ಎಕ. ೪, ಬೇಲೂರು. ೧೧೨-೧೦೦ ; ಒಡನಿರ್‌, ಒಡನಿರ್ಟಿ್‌ (ಕ್ರಿ). ಜೊತೆಯಲ್ಲಿರು; ಕೂಡಿರು: ತಾಮು 
1220) ; *ಒಡೆದೊಅಕೆದು ಎ ಸಂಗಡ ಸನ್ಮಾಸಗೈದು ೫ (ಶಾಪಮಂ. ೧೨೪೫ ಮಾಮುಮೊಡನಿರ್ಪಂ ಬರ್ಪುದೆಂಬೀಶಶಾಸನಮಂ ನೆತ್ತಿ ಯೊಳಾ ೧ತು 
ಕೋಶ). [ಒಡ್ಡ (ಆ ಒಡಂ) + ತೊಟ] (ಆದಿಷು. ೧೪-೩೧) ; ಬಿಡದೆ ನಮ್ಮೊಡನಿಪ್ಪ ನಾನೀಯೆಡೆಯೊಳಿರೆ ನಂದ 
ಒಡನಡಪು (ಕ್ರಿ). ಜೊತೆ ಜೊತೆಯಾಗಿ ನಡೆಯಿಸು; ಸಮಾನವಾಗಿ ನನು ಮತ್ತೊಂದೆಡೆಯೊಳಿರಂ (ಬಸಪು. ೪೮-೨೫). ಗಿ ಓಡನಿಲ್‌ : 
ಸಲಹು, --ಸಾಕು: ಸಕ್ಕದಂ ಕನ್ನಡಮೆಂಬೆರಡುಂ ಕವಿತೆಯನಮ |15) ಪೆರ್ಮ್ಮಾನಡಿಗಾಮುಣ್ಣನ ಮಗಂ ರಾಮನಲ್ಲಿ ಸತ್ತೊಡೆ ಪೆರ್ಮ್ಮಾನಡಿಯು 
ಳ್ವೈತ್ತರಂತಿರೊಡನಡಪಿದಂ ಕುರುಳ್ಗಳ ಸವಣಂ (ಶಾಂತಿಪು. ೧-೧೦). ಮೇಆಕಿಯಪ್ಪನುಮೊಡನಿಟ್ಟು (ಎಕ. 1೪, ಹೆಗ್ಗಡ. ೧೦೩-೧೦ ; 910). 
[ಒಡ್ಡ (ಆ ಒಡಂ) * `ನಡಪ್ರು] [ಒಡನೆ + ಇರ್‌] 
ಒಡನಲಿ (ಕ್ರಿ). ಜೊತೆಯಲ್ಲಿ ಸಂತೋಷಪಡು; ಸಂಗಡ ನಲಿ: ಆವಳೊ | | ಸಿಒಡನಿಟ್‌ "ಒಡನಿರ್‌' ನೋ. 
ಬಳರಿಪುಪೊಡನಲಿವ ಧನ್ಮೆಯೆಂದಳಮೊರ್ವಳ್‌ (ಜಗವಿ. ೫-೨೬). ಒಡನುಡಿ, (ಕ್ರಿ). ಜೊತೆಯಲ್ಲಿ ಮಾತನಾಡು; ಸಂಭಾಷಿಸು: ನಿಸ್ತ್ರ 
[ಒಡ್ಡ (ಆ. ಒಡಂ) + ನಲಿ] 20, ಪಾಗ್ರೇಸರೆಯೊಡನುಡಿವಲ್ಲಿಂದಮೇಂ ಕಷ್ಟಮುಂಟೀ (ಕಾದಂಪೂ. ೯೩೩); 
ಒಡನಾಟ (ನಾ). ಸಹವಾಸ; ಜೊತೆಯಲ್ಲಿ ಇರುವಿಕೆ: ಪಾಪಾನು ಬಡವಂ ಗುಣಿಯಾಜೊಡಮುವನೊಡನುಡಿಯಂ (ಸಮಪ. ೪-೫೯). 


ರಾಗಮಂ ಪತ್ತುವಿಟ್ಟು ದುರ್ಜನರೊಡನಾಟಮಂ ಮಾಣ್ಣುದೆನ್ನಾಣೆ 
(ಧರ್ಮಾಮೃ. ೨-೯೧) ; ಕೋಟಿ ಕದನಕೆ ಲೇಸು ಬೇಟಿಯರಸಿಗೆ ಲೇಸು 
ನೀಟಾದ ಹೆಣ್ಣು ತರಲೇಸು ಸುಜನರೊಡನಾಟವೇ ಲೇಸು (ಸರ್ವಜ್ಞ. 
೭೨೦) ; ಎಡೆಯ ಕೊರೆಯುವ ಕೀಟ, ಸಂದೇಹದೊಡನಾಟ (ಪಾಂಚಜ. 
೪೭). [ಒಡನೆ + ಆಟ] 

ಒಡನಾಡಿ (ನಾ). ಜೊತೆಯಲ್ಲಿ ಆಡುವ ವ್ಯಕ್ತಿ; ಜೊತೆಗಾರ 
ಅಥವಾ ಜೊತೆಗಾತಿ: acu eran 
(ಕಾದಂಪೂ. ೯೭೬); ಬಂಬಲ್ಲುರುಳೊಡನಾಡಿಗೆ ತುಂಬಿಗೆ ತಾನೆಂದು 
ಮುಳಿದು (ಆನಂಪು. ೭-೧೪); ನಿಮ್ಮ ಓಡನಾಡಿಯಾದ ಶಕುಂತಳೆಯು |30 
ಹೊರಟುಹೋದಳು (ಶಾಕುಂತ. ೫೯-೫). [ಒಡನಾಡು *-ಣ್ಯ) 

ಒಡನಾಡಿಕೆ (ನಾ). - ಒಡನಾಟ: ಇಪ್ಪತ್ತೈದು :ಸಾವಿರದಾ ಇಪ್ಪ | 
ತ್ತೈದುನೂರಾ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡುತ್ತೇನೆಂದರೂ ನಿನ್ನ 
ಒಡನಾಡಿಕೆಯು ಬೇಡ (ಕಗದ್ಯ. ೩೯). ಗ[ಓಒಡನಾಡು * -ಇಕೆ) 

ಒಡನಾಡಿಗೆ (ನಾ). - ಒಡನಾಡಿ: ಅಂತುಭಯಮಾರ್ಗಂಗಳಭಿನಯಂ |33 
ಗಳಿಂ ಸಭೆಯಂ ಸಾಶ್ಚರ್ಯಕ್ಕೆ ಪಕ್ಕಾಗಿಸಿ ಸುರದಾರಕರನೆ ಪರಮೇಶ್ವರ 
ನೊಡನಾಡಿಗರ್ಮಾಡಿ ಸುರಪುರಂಧ್ರಿಯರನೆ ದಾದಿಯರ್ಮಾಡಿ 
(ಮಹಾನೇ. ೯-೧೪ ವ). [ ಒಡನಾಡು + -ಇಗ] 

ಒಡನಾಡಿತನ (ನಾ). - ಒಡನಾಟ: ದೇವ ಕರುಣಿಸು ಕರುಣಿಸ್ಸೈ 
ಮೈದೋಣು ತನ್ನೊಡನಾಡಿತನದನುವ (ಕುವ್ಯಾಭೀ. ೩-೭೮); ಬಿಡು |40 
ನಿನ್ನ ಕೇಡು ನಿನ್ನಯ ತವರೂರ ಕೇಡೊಡನಾಡಿತನದ ಸೊಕ್ಕಿಂದ ನುಡಿವು 
ತಿದ್ದಪೆ (ಭರಚ. ೯-೯೭). [ಒಡನಾಡಿ + -ತನ] 

ಒಡನಾಡಿಸು (ಕ್ರಿ). ಜೊತೆಯಲ್ಲಿ ಆಡುವಂತೆಮಾಡು; ಸಹವಾಸ 
ವನ್ನು ಒದಗಿಸು: ಎಚ್ಚನುಚ್ಚಳಿಸುವ ತುರಂಗವನೊಚ್ಚತವೆ ಕೊಂದನು 
ರಥಾಘವನಚ್ಚರಿಯರೊಡನಾಡಿಸಿದನುರವಣಿಪ ಕಾಲಾಳ(ಕುವ್ಯಾದ್ರೋ. |45 
೧೨-೨೧). [ಒಡನಾಡು + -ಇಸ್ಮು] ' 


[ಒಡ್ಡ (ಆ ಒಡೆಂ) * ನುಡಿ] 
ಒಡನುಡ್ಕಿ (ಕ್ರಿ). ೧. ಸ್ಪಷ್ಟವಾಗಿ ಹೇಳು ; ಬಿಡಿಸಿ ಹೇಳು : ನಿನ್ನ ಮನ 
ಸ್ಪೇನು? ಒಡನುಡಿ, ಸಂಕೋಚ ಬೇಡ (ರೂಢಿ). ೨: ಸಾರು; 

25| ಫೋಷಿಸು: ತುಂಗಭದ್ರೆ... ಅಂದಿನ ಭಕ್ತಿ, ಪ್ರೇಮ, ತ್ಯಾಗಗಳನ್ನು 

ಒಡನುಡಿಯುತ್ತ ಇಂದಿಗೂ ಸಾಗಿಹಳು (ಕುಂಕುಮ. ೪೭) 
[ಒಡ (೮. ಒಡೆ) * ನುಡಿ] 

ಒಡನುಡ್ಕಿ (ನಾ). ಸ್ಪಷ್ಟವಾದ ಮಾತು; :ಬಿಚ್ಚುನುಡಿ: ಅರನಿಂದರ 

ಮಕರೆಂದವ ಕುಡಿವಾ ನುಡಿಬೇಕು ಒಡನುಡಿಬೇಕು (ಹೃದಸ. ೩೩-೧೬). 
[ಆ ಒಡನುಡಿ] 

ಒಡನೆ (ಅ). ೧. ಜೊತೆಯಲ್ಲಿ; ಸಂಗಡ; ಒಟ್ಟಿಗೆ: “ಸಹಾರ್ಥಮೊಡ 
ನೆನೆ? (ಶಮದ. ೩೦೯); ಕುಡಿಯೆ ಆಜಕೊಡನೂರೂರೊಳ" (ಎಕ. 1, 
೧-೧೯ ; 466); ನುಡಿವಲ್ಮೆಯಲ್ಲದೇಂ ಕಲ್ತೊ ಡನೋದುವುವಲ್ಲಿ ಗಿಳಿ 
ಗಳುಂ ಪುರುಳಿಗಳುಂ (ಕವಿರಾ. ೧-೧೦) ; ಒಡನೆ ದರಿದ್ರರೆಲ್ಲಮಭಿಮಾನಿ 
ಗಳಪ್ಪೊಡಂ (ಕಾವ್ಯಸಾ. ೪೨೩ ಶೂದ್ರಕ); ಒಡನೆ ಹುಟ್ಟದುದಲ್ಲ ಒಡನೆ 
ಬೆಳೆದುದಲ್ಲ (ಬಸವ. ೬೭೫); ಘನಸಂಗರದೊಳಗೆ ನನ್ನೊಡನೆ ತುಡುಕಿ 
ದಡಜಕಿಯಬಹುದೆಂದ (ಕುವ್ಯಾಡ್ರೋ. ೪-೪೩). ೨. ಕೂಡಲೆ; 
ತಕ್ಷಣ; ಬೇಗನೆ: ಅಮಿತತೇಜನುಂ ಶ್ರೀವಿಜಯನುಮಂತೆ ಬಆಯನೆ 
ತಗುಳ್ಳು ಮಾನಸ್ತಂಭಮಂ ಕಾಣಲೊಡನೆ ಪರಸ್ಪರ ವಿರೋಧಮಂ ಪತ್ತು 
ವಿಟ್ಟು (ಚಾವುಂಪು. ೫೭-೯); ಪಟ್ಟರ್ದ' ನಾಯ ನಡುವಂ ಮೆಟ್ಟಿ ಕನ 
ಲ್ಹೊಡನೆ ಮೇಲೆ ಪಾಯ್ದದು ತಿನೆ (ಧರ್ಮಾಮೃ. ೨-೫೬); ಜಕಿಕೈಯ 
ಕೊಡಹಿ ಹಾಜುತು ವೊಡನೆ ಮರಳಿತು ಧರೆಗೆ (ನಳಚ. ೨-೨೧). 

ಒಡನೊಡನೆ (ದ್ವಿರುಕ್ತಿ): ತನ್ನ ಪವಡಿಸುವ ಮಾಡಕ್ಕೊಡನೊಡ 
ನೋಲಗಿಸುತ್ತುಂ ಬಂದ ಪಂಡಿತರ್ಕಳುಮನುಚಿತ ಪ್ರತಿಪತ್ತಿ ಗಳಿಂ 
ವಿಸರ್ಜಿಸಿ (ಪಂಪಭಾ. ೪-೬೯ ವ). 
(ದೇ. ॥ ತಮಿ. ಮಲ. ಉಡನ್‌, ಉಡನೆಲ್ಫಿ 


[1 


ಹೌ 992೨ ೨ ೨ 2೨2೨೨2೨2ಂ2ಂಐಂಐ22 38 ೨.೮. 


ಓಡನೆಗೆ 


ಓಡನೆಗೆ (ಕ್ರಿ). ಕೂಡಲೆ ಚಿಮ್ಮು; ಒಡನೆ ಹಾರು : ಬಿಗಿವರು ಬಿನ್ನಣಿ 
ಸುವರು. ತೆಗೆವರು ಕೆಳಗುಮೇಲಾಗುವರೊಡನೊಡನೆಗೆವರು ನಿಂದು 
ಕಾದುವರು (ಮೋಹತ. ೧೨-೮೬). 

[ಒಡ್ಡ (ಆ ಒಡಂ) + ನೆಗೆ] 

ಒಡನೆರೆ (ಕ್ರಿ). ಜೊತೆಯಲ್ಲಿ ಕೂಡು, ಸೇರು: ದಿವ್ಕಾಪ್ಸರಸೆಯ 
ಕೊಡನೆರ[ಕೆ]ದು ಸಮ್ಭು ಸನ್ನೋಸದಿಲ್ಹಂ (ಇಆ. XX, ೭೦-೧೬; 
9ನೆಯ ಶತ). [ಒಡ್ಡ (£ ಒಡಂ) + ನೆರ) 

ಒಡನೋದಿ (ನಾ). ಜೊತೆಯಲ್ಲಿ ಓದುವವನು; ಸಹಪಾಠಿ : ಒಬ್ಬರ 
ಹೃದಯವನ್ನೊಬ್ಬರು ಚೆನ್ನಾಗಿ ಅರಿತುಕೊಂಡಿರುವ ಈ ಮಕ್ಕಳು ಒಡ 
ನೋದಿಗಳು ಒಡನಾಡಿಗಳು ಮಾತ್ರ ಅಲ್ಲ (ಶಾಂತಲಾ. ೬೧). 

[ಒಡನೋದು + -ಇ್ಕ] 

ಒಡನೋದು (ಕ್ರಿ). ಜೊತೆಯಲ್ಲಿ ಓದು, --ಅಭ್ಯಾಸಮಾಡು: 

ಒಡನಾಡಿಯುಮೊಡನೋದಿಯುಮೊಡವಳೆದುಂ (ಪಂಪಭಾ. ೨-೩೦), 
[ಒಡನೆ * ಓದ್ದು] 
ಒಡಪಡು (ಕ್ರಿ). ಜೊತೆಯಲ್ಲಿ ಮಲಗು: ನಲಿದೊರೆವುದೊಡನಿರ್ಪದಲಸ 


ದೊಡಪಡುವುದೊಡನಲಿದುಂಬುದೆಂಬ ಜಾಬಾಲಶ್ರುತಿಯಂ (ಸಾನಂಚ. 


೩-೮೫). [ಒಡ (೮ ಒಡಂ) + ಪಡ್ಕು) 

ಒಡಪಾಟ (ನಾ). ಒಡಸಿನ ಆಟ; ಒಗಟಿಯನ್ನು ಇಕ್ಳುವ ಹಾಗೂ 
ಬಿಡಿಸುವ ವಿನೋದ : ವಧೂವರರ ಒಡಪಾಟ ಆಡಿಸುವವಳೂ ಅವಳೆ 
(ಕನ್ನಜಾ. ೬೯). [ಒಡಪು * ಆಟ) 

ಒಡಪು, (ನಾ). ೧. ಒಡೆದಿರುವಿಕೆ; ಒಡಕು: ಪುರದ ಕೆಜಯ ಒಡಪು 
ಗಳನೂ ಕಟ್ಟ ರೂಪುಮಾಡಲಾಗಿ (ಎಕ. 1% (3), ಹೊಸಕೋ. ೧೮೪-೧೮ ; 
1433). ೨. ಒಡೆದಿರುವ ಹಾಲಿನ ಗಟ್ಟಿ ಭಾಗ: ವಡೆಯ ಬೇಯಿಸಿ 
ಕೊಂಡು ಚೆನ್ನಾಗಿ ನುಜುಕಿಸಿದ ಪುಡಿಯುಮಂ ತುಪ್ಪದೊಳು ಹುರಿದು 
ಹಾಲೊಡಸಿನಿಂದೊಡವೆರಸಿ ನೀರುಳ್ಳಿ ಶುಂಠಿಯಂ ಹಾಕಿ ಹೆಜೆದುಪ್ಪದೊಳು 
ಕಲಸಿಕೊಂಡು (ಸೂ ಪಶಾ. ೧-೬೭). ೩. ಒಡೆದ ತುಂಡು; ಖಂಡ 
(2): ಮಿಕ್ಕಾದ (ಮಾರಿದ) ಅವಧೂತರುಗಳೆಲ್ಲಾ ಎನ್ನ ಉಳಿಯೊಳಗಣ 
ಒಡಪು (ಸರ್ವವ. ೧೨೧-೬೨೩). ೪. (ಉಕ) ಒಗಟಿ; ಸಮಸ್ಯೆ; 
ಪ್ರಹೇಳಿಕೆ: ಈ ಒಡಸಿನ ಅಂದವನ್ನು ಸೂಕ್ಷ್ಮವಾಗಿ ವಿಶಾಲವಾಗಿ ತಿಳಿದು 
ಬಿಡಿಸಬೇಕಾಗಿದೆ (ನವ್ಯಕಾ. ೧೬). 

ಒಡಪಿಡು- ಒಗಟು ಹಾಕು: ಬಂದ ಐದೇರೆಲ್ಲ ಚಂದದಾರುತಿ 
ಬೆಳಗೆ ಒಡಪಿಟ್ಟು ಮಂಗಳ ಪಾಡ್ಕಾರೆ (ಲೋಕಗೀ. ೮೫). ಒಡಪುಹಾಕು- 
ಒಡಪಿಡು: ನಾಚಿದಂತೆ ನಟಿಸುತ್ತ "ಒಡಪುಹಾಕಿ' ಪತಿಯ ಹೆಸರು 
ಹೇಳಿದಳು (ಕೆರೆಹಾ. ೧೪). 
[ಒಡ್ಕ (ಆ ಒಡೆ) * -ಪು. / ತಮಿ. ಉಡೈಪ್ಪು] 

ಒಡಪು (ನಾ). ಮಾಸಲಾದುದು ; ಒಡವೆ (?): ಇನ್ನು ನಿನ್ನ ದೇಹ 

_ ಮುಡಿಪು ಧರ್ಮಕೆ, ಸಂಘಕ್ಕೆ ಒಡಪು (ಕ್ರೌಂಚಧ್ವ. ೬೮). [1] 

ಒಡಪುಟ್ಟು "ಒಡವುಟ್ಟು' ನೋ. 

ಒಡಬಂದಿ (ನಾ). ಕೂಡಿ ಬಂಧಿಸಲ್ಪಟ್ಟ ವ್ಯಕ್ತಿ; ಜೊತೆಯ ಸೆರೆ 
ಯಾಳು (?) : ಹರಿದು ಹತ್ತಿ ಮುತ್ತಿ ಹಿಡಿದಹೆನೆಂದು ಜಾಜಕಿ ಉರುಳಿ 
ಬಿದ್ದರು ಅನಂತರು ಹಿಡಿದವರೆಲ್ಲ ಹೆಣನುಂಡು ಹೋದರು ನಾ ಹಿಡಿದ 
ಬಂದಿ [ಸಾಕಾಂ. ಬಂಡಿ] ಒಡಬಂದಿಯಾಯಿತ್ತು (ಅವಚಂ. ೧೦೫-೪೭೬ ; 
ಪ್ರಛುವ. ೨೨೯-೧೬೬ ನೋ) ; ನುಡಿಗೆಡೆಗೊಡದ ಘನವ ಹಿಡಿದು ಒಡ 
ಬಂದಿಯಾದಳು ಎಡೆಯಿಲ್ಲ ದ ಪರಿಪೂರ್ಣದೊಳಗೆ ನಡೆನುಡಿಗೆಟ್ಟಳು 
(ಅವಚಂ. ೨೪೩-೧೧೦೮). [ಒಡ್ಕ (೮. ಒಡಂ) + ಬಂದ್ಮಿ] 


ಒಢಬಡಿಕೆ "ಒಡಂಬಡಿಕೆ? ನೋ. 


೧೨೦೬ 


po 


3 


20 


25 


90 


35 


ಓಡಮುರ್ಮಿ 


ಒಡಬಡಿಸು "ಒಡಂಬಡಿಸು' ನೋ. 
ಒಡಬಡು "ಒಡಂಬಡ್ಕು' ನೋ. 
ಒಡಬಾಳು, "ಒಡವಾಟ್‌? ನೋ. 
ಒಡಬಾಳ್ಕು (ನಾ). ಕೂಡಿ ಬಾಳುವಿಕೆ ; ಸಹಜೀವನ: ಒಡನೆ ಬೆಳೆದು 
ಒಡಬಾಳು ನಡೆಸುತ್ತಿರುವ ಪಂಥ (ತುಂಗಭ. ೭). 
[ಒಡ್ಡ (ಆ ಒಡಂ) * ಬಾಳ್ಕು (ಆ ಬಾಟ್ಕ್‌)] 
ಒಡಬಾಳ್ಕು (ನಾ). ಒಡಕು ಬಾಳು; ವ್ಯರ್ಥವಾದ ಬಾಳ್ಕು 
ಜೀವನ: ಏನೂ ತಿಳಿಯದ ಒಂದು ದಿಕ್ಕಿಲ್ಲದ ಜೀವದ ಮೇಲೆ ಈ 
ಒಡಬಾಳಿನ ಭಂಗ ಹೊರಿಸಬೇಕೆ? (ಸುಖವಿ. ೫೨); ಈ ಒಡಬಾಳು 
ಸಾಕಾಗಿ ಹೋಗದೆ ಪುನರು. ೨೭೮). 
[ಒಡ (ಆ ಒಡೈ) * ಬಾಳ್ಗು (ಆ ಬಾಲ್ಯ್‌್‌)] 
ಒಡಬೆಸು (ಕ್ರಿ). ಒಟ್ಟಾಗಿ ಕೂಡಿಸು; ಬೆಸೆದು ಕೂಡಿಸು : ಕುಲದ 
ಮಲಿನವ ತೊಳೆದು ಕೌರವಕುಲದೊಳೊಡಬೆಚ್ಚ ವನಿಪಾಲಕತಿಲಕ ಕುರು 
ಪತಿಗಾಪ್ತರಿಲ್ಲೆಂದಳಲಿದನು ಕರ್ಣ (ಕುವ್ಯಾಕ. ೨೭-೬). 
[ಒಡ್ಡ (ಆ ಒಡಂ) + ಚೆಸು (ಆ ಜಿಸೈ)) 
ಒಡಮಡಕೆ (ನಾ). ಒಡೆದುಹೋದ ಮಡಕೆ: ಮರ್ಮವಿಲ್ಲದ ಮಾತು 
ಒಡಮಡಕೆ [ಸಾಠಾಂ. ಒಡಕುಮಡಕೆ, ಒಡಮೊಗೆಯ]ತೂತು (ಕನಕ. 
೩೩-೨). [ಒಡೆ (೮ ಒಡೆ) + ಮಡಕೆ) 
ಒಡಮಡಿ (ಕ್ರಿ). ಜೊತೆಯಾಗಿ ಸಾಯು: ಕಡುಗಡುಪಿನಂಕದಾಂ 
ತೊಡಮಡಿದುವು ಗಿರಿವರಡೊಳುಗ್ರಕರಿಯುಂ ಹರಿಯುಂ (ಶಾಂತಿಪು. 
೨-೧೦೭). [ಒಡ್ಡ (೮) ಒಡಂ) + ಮಡಿ) 
ಒಡಮನೆ (ನಾ). ಕೂಡಿ ಇರುವ ಮನೆ; ಸಹವಾಸದ ಮನೆ 
(?) : ಇಂಬಪ್ಪ ಶರಧಿಯ ಸಂಭ್ರಮದೆ ಮೊರಹಿನಲಿ ಶಂಭುವೆ ನಿನ್ನ 
ನೊಡಗೂಡಿದೆನಯ್ಮಾ ಬೇಜಕೊಂದ ಕೇಳೆ ಬೇಜಕೊಂದ ಕಾಣೆ ಮಹಾ 
ಉಲುಹೆ ಒಡಮನೆಯಾದೆನಯ್ಯಾ (ಸಿದ್ದವ. ಕ. ೧೦೯೬). [1] 
ಒಡಮರಸ (ನಾ). ಒಬ್ಬಾತನ ಹೆಸರು: ಆತನ ತಂಮ ಮಂನೆಯ 
ಒಡೆಮರಸಂ ತಂನ ನಡಪಿದ ಎಳೆಯರು (ಎಕ. ೪11, ಶಿವಮೊ. ೨೩-೮ ; 
1115). [ಒಡಮ್ಮ * ಆರಸ್ಕ]) 
ಒಡಮರುಳೆ "ಒಡಮಟುಕ' ನೋ. 
ಒಡಮಜುಕ, ಒಡಮರುಕ (ನಾ). ಜೊತೆಯವರಿಗಾಗಿ ಪಡುವ 
ಅನುಕಂಪೆ, ಸಂತಾಪ: ಕೇಳ್ವರ ಕಣ್ಣಳೊಳ್‌' ಒಡಮಜುಕದಶ್ರು 
ಗಳ್‌ (ಬದ್ಧಪ್ರ. ೩೪-೭೨೦). ಒಡಮರುಳ: “ಇತರರ ದುಃಖಕ್ಕೆ 
ಸಮಾಧಾನ ಹೇಳುವುದು; ಸಂತಾಪ” (€೦೧ಕೆಂ।ಗಂ. ಇಂಕನಿ) : 
ಒಡಮರುಕದ ಒಳಗುದಿಯೇಳುವುದು (ಬದ್ಧ ಪ್ರ. ೫೩೫ ಪೀಠಿಕೆ). 
[ಒಡ್ಡ (ಆ ಒಡಂ) + ಮಜುಕ] 
ಒಡಮಮಲುಗು (ಕ್ರಿ). (ಜೊತೆಗೆ) ಅನುಕಂಪಿಸು; ಸಂತಾಪಪಡು : 
ನಿನ್ನಯ ಮಜುಕಕೆ ಒಡಮಮಲುಗಿದೆ ನಾನ್‌ (ಬದ್ಧ ಪ್ರ. ೧೭-೩೩೯). 
[ಒಡ್ಕ (ಆ ಒಡಂ) + ಮುಖಗು] 
ಒಡಮು "ಒಡಂಬು? ನೋ. 
ಒಡಮುರಿ, (ಕ್ರಿ). ಕೂಡಲೇ ತಿರುಗು: ಜೀವ ದಿಟ ನೀನೊಡಮುರಿದು 
ನೋಡಿದೊಡನಾಥಂಗೊಡೆತನವನಿದನಾರು ಕೊಟ್ಟರು (ನಿಭಾಗ. 
೧೦-೭೧-೫೨) ; ಕೆಡೆದನು ಖಗರಾಜ ನಂದೀಶ ನೆಗ್ಗಿ ದನೊಡೆಡ ಮುರಿ 
ದೆದ್ದರಾಕ್ಷಣದಿ (ಮೋಹತ. ೩೮-೩೭); ಸೆಜಗುವಿಡಿಯೆ ಸಾರ್ಸಾರೆಂಬ 
ಕರವನು ಭರದೆ ತುಡುಕಲೊಡೆ£[ಡ]ಮುರಿವ (ಕಂನವಿ, ೬-೧೭೫). 
[ಒಡ್ಡ (ಆ. ಒಡಂ) + ಮುರಿ] 
ಒಡಮುರ್ಕಿ "ಒಡೆಮುಚಾ' ನೋ. 


ಓಡಮುರಿಕ 


ಒಡಮುರಿಕ (ನಾ). (ಉಕ) ಹಸಿಮೆಣಸಿನ ಕಾಯಿ, ಕಡಲೆಬೇಳೆ 
ಮೊದಲಾದುವನ್ನು ಕೂಡಿಸಿ, ಒಡಒಡಕಲಾಗಿ ರುಬ್ಬಿದ ಒಂದು 
ಬಗೆಯ ಪಚ್ಚಡಿ. [ಒಡ್ಡ (ಆ ಒಡೆ) * ಮುರಿಕ] 
ಒಡಮೂಡಿಸು (ಕ್ರಿ). ೧. ಸ್ಪಷ್ಟವಾಗಿ ಬಿಂಬಿಸು, ರೂಪಿಸು; 
, ಪ್ರಕಟಿಗೊಳಿಸು: ಡೇವರಿದ್ದರೇನು? ಜೀವತೆಗಳಿದ್ದರೇನು? ಮನೋ 
ಭಾವನೆಗಳ ತಾಕಲಾಟದ ವ್ಯಾಪಾರಗಳನ್ನು ಆವರಲ್ಲಿ ' ಒಡಮೂಡಿಸಿ 
ಮಾನವರಂತೆ ಮಾತಾಡಲು ಹಚ್ಚಿದೆ (ಕನ್ನಜಾ. ೧೭೪) ; `ಬಟ್ಟೆಯ ಮೇಲೆ 
ಅಳತೆಕೋಲಿನ- ಆಧಾರದಿಂದ ಪ್ರತಿರೂಪವನ್ನು ಒಡಮೂಡಿಸಿ (ರಂಗವ. 
೧೦೬). [ಒಡಮೂಡು + -ಇಸ್ಕು] 
ಒಡಮೂಡು (ಕ್ರಿ). ಆವಿರ್ಭವಿಸು; ಪ್ರಕಟವಾಗು; ಕಾಣಿಸಿ 
ಕೊಳ್ಳು: ನೆತ್ತರೊಡಮೂಡಿದೊಡಮವನೊಂದು ಮಾತನೆತ್ತಿಲ್ಲ 
(ಗೊ ಲ್ಲೊ ಥಾ. ೯-೨೫೦) ; ಆಗ. ಅವನಲ್ಲಿ. ವಿರಕ್ತಿ ಒಡಮೂಡಿ ಮನ 
ಜೊಳಗೇ ನಾಚಿದ (ಬದುಕೆ. ೧೯); ಹಿಂದಿನ ಸಂತೋಷಸಮಯದ 
ದಿನಗಳು ಅವರ ಹೃದಯದಲ್ಲಿ ಒಡಮೂಡಿದಂತೆ ತೋರಿತು (ನವ ನೀ. 
೭೮); ಕಡೆದುಮಾಡಿದ್ದೊ ಒಡಮೂಡಿದ್ದೊ (ಗಾಜಿ). 
[ಒಡ್ಕ (ಆ ಒಡೆ) + ಮೂಡು] 

ಒಡಮೆ, ಒಡವೆ, ಒಡೆಮೆ (ನಾ). (ಹೊಂದಿರುವ) ವಸ್ತು; ಆಸ್ತಿ; 
ಆಭರಣ; ದ್ರಮ್ಯ; ಐಶ್ವರ್ಯ: ಚಿಂತಿಪಳ್‌ ಕಳವಳಿಸಳ್‌ ಕರಂ 
ಕಳಿಯೆ Me ಕಡಂಗಿ ಕಾಲ್ಗಳೊಳೆ ಪೊರಳ್ವ ಳುಳ್ಳೊಡ 
ಮೆಯಂ ಕೊಳಲೆಂದನಳೊರ್ವಳೊರ್ವನಂ (ಕಾವ್ಯಸಾ. ೯೯೩ ಶೂದ್ರಕ); 
ಪೆಜರೊಡಮೆಯನುಜಕಿ ಸೆಜಕಿವಿಡಿದಿರ್ಪರಿನ್ನರುರ್ವಿಯೊಳೊಳಕೇ 
(ಪಂಪಭಾ. ೮-೧೮) ; ಕಿಡುವೊಡಮೆಯನೊನ್ಹನೆ ಕೊಟ್ಟಿ ಡೆಮಡಗದಿಹಂ 
ಪರಂಗಳೆಂಬೆರಡುಮನಂಗಡಿಯೊಳ್ಳಿಡದೊಡಮೆಯನಡಿಗಡಿಗಾರ್ಜ್ಜಿಸರ್‌ 
(ಎಕ. ೫11, ಶಿಕಾರಿ, ೧೦೦-೪೧; 28); ಅಯ್ಯಾ! ದೇವರ್ಯಳೊಸೆದಿತ್ತು 
ನಟ್ಟಪರ್‌ ಮಾನನರೊಳೆಜಕಿವನ್‌ ; ಎಮ್ಮನಿತುಮೊಡಮೆಯೊಳ್‌ ಮಿಗಿಲ 
ಪೇರೊಡಮೆಯದು (ಅಂತಿಗೊ. ೩೧-೬೩೮). ಒಡನೆ: ಮಗಳನೀವೆನ 
ಪ್ಪೊಡೆ ಕೊಡಗೂಸೆಂಬುದು ಪೆಜರೊಡವೆ (ಸಂಪಭಾ. ೩-೨೫ ವ); 
ಒಡನೆಯನೊಡಲಂ ದೇವರ್ಗ್ಗೊಡನೊಡನೆ ನಿವೇದಿಸುತ್ತು ಶಿವಸನ್ನಿಧಿಯಂ 
ಪಡೆದಂ (ಎಇ. 21೪, ೨೬೨-೩೫; 1173); ಅವೊಬ್ಬರೊಡವೆಗಳುಪು 
ವರಲ್ಲ (ತಿರುರ. ದೇ. ೧೧-೧೩); ಮಡದಿಮಕ್ಕಳಿಗೆ ಒಡನೆಯನೀಯದಗೆ 
ಕಡುದಾರಿದ್ರ್ಯವೆ ಸಾಕ್ಷಿ (ಪುರಂದ. ೨-೧೭-೨). ಓ ಡೆಮೆ: ಆರ್ಗಂ 
ಸಲ್ಲದೀ ಬಸದಿಯೊಡೆಮೆ (ಸೌಇಇ. X1-i, ೫೧-೬೬; 1007). 

ಒಡವೆವಸ್ರು- ಆಭರಣ ಮೊದಲಾದ ವಸ್ತು: ಆಕೆ ತನ್ನ ಒಡವೆ 
ವಸ್ತುಗಳನ್ನೆಲ್ಲಾ ಮಾರಿ. , . ಅಪೀಲು ಹಾಕಿದಳು (ಬಂಕಿಮ. ೧೩೨). 

[ದೇ. | ತಮಿ, ಉಡೈ, ಉಡೈೆಮೈ ; ಮಲ. ಉಡಮ ; ತುಳು, 
ಒಡವೆ; ತೆಲು, ಒಡಮಿ, ಒಡಮೆ] 
ಒಡಮೆನಡೆ (ಕ್ರಿ). ಐಶ್ನ ಶ್ವರ್ಯವನ್ನು ಹೊಂದು : ಪನ್ನೆರಡು ವರ್ಷಮ 
ನನಧಿಮಾಡಿ ಒಡ ಮು ವಡೆಯ ಲ್‌ ಪೋಗಿ ಅವಧಿಗೆ `ಬಾರದಿರ್ದೊಡೆ 
(ಚಾವುಂಪು. ೧೮-೮). [ಒಡಮೆ + ಪಡೈ) 
ಒಡರ್‌, ಒಡರು, ಒಡಲು (ಕ್ರಿ). ೧. ಮಾಡು; ರಚಿಸು: ಮೃಡ 


ಗಿ೨೦ರ೭ 


Ue 


ಓಡರು 


೪. (2): ಎಮ್ಮ ಮುದ್ದುಗುವರನಂ ಕಟ್ಟದಿಕೊಳ್‌ ` ಕಂಡು ಸೊಂಡಿ 
ಕೊಂದು ಚೆಲ್ವಿನ ಪಲ್ಲಮಣ ಬಗೆಯೊಳೊಡರ್ವಂತು ಪೊತ್ತ ನಾಲ್ಡೋಳ 
ಶೋಭೆಯ ಕಂದನೊಂದಿರಂ ಮನಂಬುಗಲೊಡಂ (ರಾಮಾಶ್ವ. ೭೭-೧೨). 
ಒಡರು: ೫, ತೊಡಗು; ಕೈಕೊಳ್ಳು; ಆರಂಭಿಸು: ಪ್ರಣಯ 
ಕಲಹನನೊಡರಿ .[ಪಾಠಾಂ. ಒಡರ್ಚಿ] ... ಮುನಿದೊಡೆ ಸೋಲ್ತು 
(ಬಸಪು. ೪೨-೧೪). ಒಡಜು: ೫, ಎನ್ನೊಡಜುವರೆನ್ತು ಪಾಯಿಸುವ 
ರೆನ್ನು ತಜುಂಬುವರೆನ್ತು ನಿಲ್ವರೆನ್ನೊಡಲುವರೆನ್ತು ಲಕ್ಷ್ಮಣನೊಳಾನ್ತು 
ಬರ್ದುಂಕುಟರನ್ಯಭೂಭುಜರ್‌ (ಎಇ. x೪, ೩೪0-೧೨; 1071). [1] 


ಒಡರಿಚು "ಒಡರ್ಚು' ನೋ. 


10 ಓಡರಿಸು (ಕ್ರಿ). ೧. ಮಾಡು; ರಚಿಸು; ನಿರ್ಮಿಸು; ನೆರವೇರಿಸು : 


25 


55 


[40 


ಶರಣನತಿ ಲಿಂಗಪೂಜೆಯನೊಡರಿ. ಸಂತೋಷದೊಳು ಭಕ್ತ ರ ಗಡಣ | 


ದಿಂದೈತೆಂದು (ಶ ಕದಾ. ೫-೪೫). ೨. ನೀಗು; ಸಾಧ್ಯವಾಗು: 
ಸನ್ಮಸಾಚಿಯ ಮಿತ್ರನಿಲ್ಲಿಲ್ಲ ತನಗಧ್ವರ ವ್ಮಸನಮೆಂತೊಡರ್ಪುದು 
ಪೇಳಿಂ (ಜೈಮಿಭಾ. ೨-೩೧). ೩. ಒದಗು; ಉಂಟಾಗು: ಗುರು 
ದ್ರೋಹಕೆಂತೊಡರ್ದುದು ನಿನ್ನ ಮನಂ (ಜೈಮಿಭಾ. ೧೭-೩೨); “... 
ಛೋಗರ್ಗೆ ಕಲ್ಕಾಣಮುಮೊಡರ್ಗುಂ ಎವ (ರಾಮಾ ಶ್ಚ. ೧೫-೧). 


ತಡೆಯದೆ ಮಹಾ ಧ್ವ ಕೃತಿಗಳನೊಡರಿಸಲಾರ್ಪಾತನೆಲ್ಲರಿಂದಂ ಬಲ್ಲಂ 
(ಕ ವಿ.ರಾ. ೧-೧೬); ಅಂದು ವೃಷಭಾದಿ ಜಿನರ್ಗೆ ಪುರಂದರನೊಢರಿಸಿದ 
ಸೂಚೀಯಾನಕ್ರಮದಿಂ(ಅನ೦ಪು. ೫-೫೩); ಒಡರಿಸಿದನಭಿನವನಿಘಂಟನಭಿ 
ನವ ಮಂಗಂ (ಮಂಗರಾ. ೨-೬); ಕಡುರಯ್ಯಮಾಗಿದೆ ಭಾವಚಿತ್ರವನಿದೆ 
ನೊಡರಿಸಿದನ ಜಾಣ್ಮೆಯೆಂತೊ (ಕುರಾಸಾಂ. ೨೬-೩೧). ೨, ಪ್ರಯತ್ನಿಸು; 
ಹೆಣಗು : ಪಿಡಿದಾರ್ಪ ಭರದಿನೆತ್ತರ್ಕೊಡರಿಸಿದೊಡೆ ನೆಲದಿನಣಮೆ 
ತಳರದೆ ಬಿಲ್‌ ನಿಲ್ತೊಡೆ (ಪಂಪಭಾ. ೩-೫೯) ; ಧಮ್ಮಂಗಳಿಗೊಡರಿಸು 
ವವರೆಲ್ಲವೊಡೆಯರ್‌ (ಇಆ. 2೭೪111, ೧೩೯-೧೭೩ ; 999); ಒಡನೇಜಕಿ 
ಸವತಿ ನೂಂಕಲ್ಯೊ ಡ್ಫರಿಸೆ ತೊಕ ಯೊಳಗೆ ಪಣುಗಲತ್ತಿತ್ತಲಣಂ ಮಿಡುಕದೆ 
ತಿರಿಯುತ್ತಿರೆ (ಸೌರ. x1-i, ೫೨-೨೪; 1008); ಕಾದಲೆಂದೊಡರಿಸು 
ವಾತನೇಂ ಭುಜಗಮರ್ದ್ವನನೇ ಕಲಿಗೋನಭೂಪನೊಳ್‌ (ಎಕ. 111], 
ಸಾಗರ. ೧೦೯-೩೭೬; 1042). ೩. ತೊಡಗು; ಆರಂಭಿಸು; ಉಪ 
ಕ್ರಮಿಸು: ವಾರಿಯನಾ ನೃಪತಿ ಕುಡಿಯಲೊಡರಿಸಿದಾಗಳ್‌ '(ಪಂಪಭಾ, 
ದಿವಿಜರ್‌ ನಡುಗಲ್ಯೊಡರಿಸುವಿನಂ ಜಟಾಸುರ ಹಿಡಿಂಬ 
ಬಕವೈರಿ ಸಿಂಹನಾದೆಂಗೆಯ್ದ ೦ (ಗಡಾಯು. ೬-೧೬); ನಡೆದುದೆ 
ಮಾರ್ಗಂ ಪದವಿಡಲೊಡರಿಸಿದುದೆ. ಭಂಗಿ ಕೇಶವಂಗಿದಿರುಂಟೇ (ಶಮದ. 
ನ. ೩೩೮); ತನ್ನವರೊಡರಿಸಿದ ವೈರವನು ಮಜಕ್‌ದೆಯಲಾ (ನಿಭಾಗು 
೪-೯-೪೧). ೪. ಒದಗಿಸು; ಉಂಟುಮಾಡು: ಜ್ಕೋತಿರ್ಲೋಕ 
ಮಿದೊಂದುಂಟಿಂಬ ವಿವೇಕಮನೊಡರಿಸಿದುದಮರೆ ಸಮಿತಿಯ ಮನ 
ದೊಳ್‌ (ಆದಿಪು. ೭-೯೪), ಆದಂ ದಾದಿಗಾಯಾಸಮನೊಡರಿಪ 
ಮುದ್ದಾತ್ಮಜಂಗೆಂದು ತೋರ್ಕುಂ (ಕಾದಂಪೂ. ೩೫೮); ಖಲನೆನಿತು 
ಪಲಕಿಯನಾದೊಡಮಿಳೇಶ್ವರಂಗಚಿಿವನೊಡರಿಕುಂ ದು ಸ್ಟ ತೆಯಿಂ 
(ಪಂಚತಂ ೧೯೬-೨೯); ಧರ್ಮಕ್ಕೇನಾನುಂ ಬಾಧೆಯನೊಡರಿಸಿದ 
ಪಾತಕಂ[ಪು)ಗುಗುಂ... ಅಧೋ ಭುವನ ವಂ (ಸಾಇಇ. ೫-೬1, 
೧೫೮-೫೬; 1090). ೫. ಒದಗು; ಬರು; ಉಂಟಾಗು: ಬಸವಲ್ಲದೆಟ್ಟು 
ಕೆಂಪೊಡರಿಸೆ ತೀವಿರೆ ಬಾಷ್ಪಸಲಿಲಂ (ಕಾದ ೦ ಪೂ. ೮೪೩); ನಿರ್ಮೇಗಂ 
ತನ್ನಂತರಂಗಳ್ಕೊಡರಿಸೆ (ಸುಕುಮಾ. ೮-೩೪) ; ದುಷ್ಕೀರ್ತಿ ಒಡರಿಸಲಿ 
ಪುನರುಕ್ತಿ ನಮ್ಮಯ ನುಡಿಗೆ ಹೊಗದು (ತೊರರಾ ೨-೨-೪೭); ನಿಮ್ಮಂ 
ಭಿ )ಗಳ.ದರುಶನಸೊಡರಿಸಿದಡಾಕ್ಷಣನೆ ಪಾತಕದಡವಿ ಬೇವುದು (ನಿಭಾಗ. 
೧೦-೭೬೫-೧೫). ೬. ನೀಡು; ಸೇರಿಸು; ಸಲಿಸು (2) ಒಡಲಹಂಕೃತಿ 
ಯೆಂಬ ಕುಳಿಯಲಿ:ಕೆಡೆದು ಕಂಗೆಟ್ಟಂತಕನ ಬಾಯ್ಗೊಡರಿಸಿದ ತುತ್ತಾಗದಿ 
ಹುಡೆ (ನಿಭಾ ಗ: ೭-೧೪-೧೦). ೩. ಮಿಡಿ; ಮಾಟು (7); ಎಡಗೈ 


೮-೪೬); 


': ಯೊಳಮರಿಸಿ ವೀಣೆಯನಾಂತು ಮೇಗಡೆ ಮೆಟ್ಟಿ ನೊಳು ಬೆರಳಾಡೆ ಒಡನೆ 
:.ಕ್ರೀಳ್ಸಡೆ ತಂತಿಯೊಳು ಬಲಗೈವೆರಳೊಡರಿಸೆ ಪಾಡಿದಳೊಲಿದು (ಧರಚ, 


೧೧-೩). [ಒಡರ್‌ + -ಇಸ್ಯು) 


ಒಡರು "ಒಡರ್‌' ನೋ. 


ಓಡರ್ಚಿಸು ೧೨೦೮ ಒಡಲಿಚವಗೆಯ 


ಒಡರ್ಚಿಸು (ಕ್ರಿ). ೧. ಉಂಟುಮಾಡು : ತಾರಕಾಸುರನಂ ತೀ ರ್ಚಿಸಿ ೯. ಕೂಡು; ಸೇರು; ಬೆರೆ: ಜಡೆಯ ಶಂಕರ ದೇವರಂಗದೊಳೊಡ 


ಸಕಲಲೋಕ ಳೆ ಸಂತಸಮನೊಡರ್ಚಿಸಿ (ಗಿರಿಕ. ೩ ಕಥಾಗರ್ಭ). 
೨. ಆರಂಭಿಸು; ಹೊಡು : ಅರಸನುಮರಸಿಯುಂ ನೆತ್ತಮನೊಡರ್ಚಿಸಿ 
(ಬಸಪು. ೪೩-೨). [ಒಡರ್ಚು + -ಇಸ್ಕು] 

ಒಡರ್ಚು, ಒಡರಿಚು (ಕ್ರಿ). ೧. ತೊಡಗು; ಆರಂಭಿಸು; ಉಪ 
ಕ್ರಮಿಸು: “ಒಡರ್ಚು - ಉದ್ಮಮೇ ” (ಶಮ ಧಾ); ಒಂದೊಂದ 
ಸೌಂದರ್ಯಮನೊಂದೊಂದೀಕ್ಷಿಸರೊಡರ್ಚಿ ನಾಸಿಕಮಡ್ಡಂಬಂದಂದ 
ಮನೀ ಕ್ಷಿಸಿ ಪೆಜಗಿಂ[ದಂ]ದೀಕ್ಷಿಸು[ವು]ನವಳ ನಿಡಿಯೆ ಸಲ್ಸಣ್ಗಳ್‌ 
(ಕವಿರಾ. ೩-೨೩೪) ; ಪಂಡಿತರೆ ತಗುಳ್ಳು ಬಿಚ್ಚಳಿಸೆ ಪೇಟಲೊಡರ್ಚಿದೆನೀ 


ಪ್ರಬಂಧಮಂ (ಸ 9 ಸಭಾ. ೧-೧೧); ಕೆತ್ತಲೊಡರ್ಚಿದತ್ತು ಬಲಗಣ್ಮ 


ಲರ್‌ (ಕಾದಂಪೂ. ೩೯೧); ನುಡಿದುದೆ ನಂನಿ ನೋಡಿದುದೆ ಸಾಧ್ಯ 
ವೊಡರ್ಚ್ಚ್ಮತೆ ಕಾರ್ಯಸಿದ್ಧಿ (ಕಣ, 1, ೨೫-೩೯ ; 1186) ; ತೂಗಿಸ 
ಲೊಡರ್ಚಿದರು ಜೋಗುಳವ (ಮೋಹತ. ೧೭-೫೦). ೨. ಪ್ರಯತ್ನಿಸು; 
ಹೆಣಗು; ಉದ್ಯೋಗಿಸು : ಇಕ್ಕಿ ವಿಸಾನ್ನನುಂ ನುರುತ್ಸುತನನುಪಾ 
ಯದಿಂ ಕೊಲಲೊಡರ್ಚಿದನೆಲ್ಲಿದಂ (ಗದಾಯು. ೬-೨೯) ; ಕೊಲಲೊಡ 
ರ್ಚುವ ಮಿತ್ತುವಿನ ಗಂಡನ ಪಾದ ಜಲರುಹಯುಗವ ನೋಡಿದರು 
(ಮೋಹತಃ ೪೨-೩೯). ೩. ಮಾಡು; ರಚಿಸು; ನೆರವೇರಿಸು: 
ಸಾಮಾದ್ಕುಪಾಯಂಗಳುಮನೊಡರ್ಚಿ ತದ್ವ್ಯಾಜದಿನಂತರಂಗ ಗವೇಷಣ 
ನಿಮಿತ್ತಂ ದೂತಚ್ಛ ದ್ಮಪ್ರಣಿಧಿಯಂ (ಶಾಂತಿಪು. ೨-೫೧ ವ); ಒದವಿದ 
ಸಿಗ್ಗಿಂದಮಾರುಮೇನನೊಡರ್ಚರ್‌ (ಕಾದಂ ಪೂ. ೮೨೫), ಅವಮಾನಿತ 
ನಫ್ಪುದ ೫-0 ದವನಕನೆತ್ತಾನುಮೆನಗವಕ್ರಿಯೆಯನೊಡರ್ಚುವನೋ 
(ಸಂಚತಂ, ೪೩-೭); ಏನ ನೆನೆದಾವುದನೊಡರ್ಚಿದೆನೇನ ಹೇಳುವೆನೆನ್ನ 
ಪುಣ್ಯದ ಹಾಸಿಯನು (ಕುವ್ಯಾಭೀ. ೧೨-೨೦). ೪. ಒದಗಿಸು; ಉಂಟು 
ಮಾಡು: ಮೊದಲೊಳೆ ಕೆತ್ತಿದತ್ತು ಬಲಗಣ್ಣೆ ನಗೇನನೊಡರ್ಚಲಿರ್ದುದೋ 
ಬಿದಿ (ಕಾದಂ ಪೂ. ೮೯೯); ಸರೋಜಪತ್ರವೀಜನ ಪವನಂ ವಿಕಾಸಮ 
ನೊಡರ್ಚೆ (ಮಲ್ಲಿಫು. ೪-೧೦೯) ; ಇದೇನನೊಡರ್ಚಿದಂ ಶಿವಂ ತಾನೆನುತ 
(ನಂಬರ. ೭-೧). ೫. ನೀಡು; ಒಡ್ಡು ; ಒಪ್ಪಿಸು; ಕೊಡು: ಪಂದಿಗೆ 
ಬೆನ್ನನೊಡರ್ಚಿ ಬಾಗೆ ಚಚ್ಚರಮಜನದೆಚ್ಚಂ (ಸೂಕ್ತಿ ಸು. ೩-೧೨೭); ಮನ 
ಗೊಂಬ ಪೃಥ್ವೀ ಪತಿಯ ಭಾಗ್ಯವ ಬ್ರಹ್ಮಜನಕೊಡರ್ಚಿದ ರಾಮ ಜಯತು 
(ನೋಹತ. ೫-೭). ೬. ಉಂಟಾಗು ; ಹುಟ್ಟು; ಒದಗು : ಆಗಳಾಗಳೆ 
ಗಜಕಿಪೊಯ್ವ ಕಂಡೆಆಕಿವ ತುಪ್ಪುಲಿಕೊಡರ್ಚುವ ಕೆಂಪನಾಳ್ವ ಕೋಮಳ 
ಶುಕ ಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು ಲುಬ್ಬಕಂ (ಕಾದಂ ಪೂ. 
೧೭೮); ರಣಕೇಳಿ ಕಾಮನೊಳ್‌ ಕಲಹಮೊಡರ್ಚಿತೆಂಬ ನಲವೇಲರೆ 
(ಜಗವಿ. ೧೮-೨). &. ಉಪಯೋಗಿಸು; ಬಳಸು (?): ಪೆರ್ಗೊಡ 
ಪಾಸಿ ಕೊಪ್ಪರಿಗೆಗಳ ಅಡಲೊಡರ್ಚುವ ಪೊಂಭಾಂಡಗಳ ಕರಬೋನ 
ಗಡಣವ ಕೊಟ್ಟನುತ್ಸವದಿ (ಮೋಹ ತ. ೧೫-೧೯). ಲೆ, ಕೂಡಿಸು; 
ಕಲೆಹಾಕು: “ಒಡರ್ಚು-ಸಂಘೀಕರಣೇ? (ಕಥಾ ಪ್ರ). 
ಒಡರಿ ಚು: ೧. ಒಯ್ಯನೊಯ್ಯನಾಗಳ್‌ ಇನನಪಗತತೇಜ 
ಮುಡುಗಲೊಡರಿಚಿತಾಗಳಿ: (ಕಾದಂ ಪೂ. ೨೭೧). ೩. ನಿಗರಗತ್ತುರಿ 
ಯಣ್ಬನೊಡರಿಚಿದ ಪಾಂಗಿನಿಂ (ಸೌಂದಪು. ೧೭-೬೮) ; ಪಡೆದ ಮಕ್ಕ 
ಳನಜಂ ಕರೆದು ಸೃಷ್ಟಿಯನೊಡರಿಚಿಮೆನಲೈ (ಚೆಬಪು. ೧೩-೧೪); 
ಭಕ್ತಾವಳಿಯ ಬಗೆಯನೊಡರಿಚುವೆಡೆಯೊಳು (ಜೈ ಮಿ ಭಾ. ೨-೪೬). 
೫. ಈ ಭೂಮಿಯನು ಕೊಂಡಾಗಲಾ ಸುತ್ರಾಮಗೊಡರಿಚಿ [ಪಾಠಾಂ. ಸಿ] 
ದಂದವನು ವಿರಚಿಸಿದನಾ ಮುನಿಪ (ತೊರರಾ. ೧-೧೧-೪). ಲೆ. ವರ 


ಕಮಠ ಮ ತ್ಸ್ಕಂ ಗೆಳಂ ನಿಜಕರದಿನೇಕೋದಕದೊಳೊಡರಿಚಿ ಪಿರಿಯ [43 | 
( ಚ 


13 


28 


ಗಾಳವನಿಕ್ಕುವಾ ಬಲೆಗಾಅನುಂ ತಾನೆ (ಬಸಪು, ೪೨-೨೮). | - 


ಒಡಲಿಚವಗೆಯ (ನಾ). ಮನ್ಮಥನ ಶತ್ರು; 


ರಿಚಿದನೊಲವಿಂದೆ ತನ್ನಯ ಮಡದಿ ಶಿಷ್ಯಂ ಸಹಿತ ಶಂಕರ ದಾಸಿಮಯ್ಯ 
ಗಳು (ಶಂಕದಾ. ೧೬ ಸೂಚನೆ). [ಒಡರ್‌ + -ಚು] 


ಒಡಲ್‌, ಒಡಲು (ನಾ). ೧. ಮೈ; ಶರೀರ; ದೇಹ: ತನ್ನೊಡಲುಮಂ 


ಪೂಜಿಸಿ ಪೋದಂ (ವಡ್ಡಾ ರಾ. ೧೭೩-೬); ಒಡಲೆರಡೊಂದೆ ಜೀವಮಿವ 
ರ್ಗೆಂಬುದನೆಂಬುದು ಲೋಕಮಿಾಗಳಾ ನುಡಿ ಪುಸಿಯಾಯ್ತು (ಪಂಪಭಾ. 
೧೩-೪) ; ಒಡಲೊಡಮೆಯೆಂಬಿವೆರಡುಂ ಕೆಡಲಿರ್ಪುವು ಕೆಡದ ಕಸನರಂ 
ಜಸಮದಲ್‌ಂ ಕೆಡುವೊಡಲೊಡಮೆಯನೆಂ ದುಂ ಕೆಡದೊಡಮೆಗೆ 
ಮಾಜುಗುಡುವುದಿಜಕಿವಬೆಡಂಗಾ (ಗ ದಾ ಯು. ೨೬೪). ೨. ಹೊಟ್ಟಿ: 
“ಒಡಲೆನಲ್ಕುದರಂ?' (ಕಶರ. ೧೭); ಪೊರೆದೇಂ ಬಾಳವೆ ಪಂದಿನಾಯ್ಸ 
ಳೊಡಲಂ (ಸೋಮೇಶ. ೧೮). ಒಡಲು : ೧. ತಲೆಯಿಲ್ಲದ ತಲೆಯಾತಂಗೆ 
ಕರುಳಿಲ್ಲದ ಒಡಲು ನೋಡಾ (ಅವಚಂ. ೩-೯) ; ಕ್ಲೇಶ ಒಡಲೊಳಗಿರಲು 
ತೀರ್ಥಯಾತ್ರೆಗಳೇಕೆ (ಪುರಂದ. ೨-೬೨-೩); ಜ್ಞಾನವುಳ್ಳ ವನೊಡಲು 
ಭಾನುಮಂಡಲದಂತೆ ಣ್ಞಾನವಿಲ್ಲದನ ಬಅಕಯೆೊಡಲು ಹಾಳೂರ ಸ್ಥಾನ 
ದಂತಿಕ್ಕು (ಸರ್ವಜ್ಞ. ೪೨೭). ೩, ಸೀರೆಯ ಅಂಚು ಸೆರಗುಗಳನ್ನು 
ಬಿಟ್ಟು ಉಳಿದ ಭಾಗ. 

ಒಡಲಂಟು - ದೇಹದಲ್ಲಿ ಅಂಟು, ಕೂಡು, ಸೇರು: ನಿದ್ದೆ 
ಯಿಲ್ಲದೆಯೆ ಬೇಸರಿಕೆಯೊಡಲಂಟ . . . ಜಾಗರಂಗೆಯ್ವುದದು ಪಾಡು 
(ಬದ್ಧ ಪ್ರ. ೨-೩೬). ಒಡಲಜರೆ - ಒಂದು ಬಗೆಯ ಜ್ವರ; ಒಳೆಜ್ವರ: 
ಅವನಿಗೆ ಮೊದಲೇ ಒಡಲಜರ ಅಂತಿದ್ರು (ಮಲೆಮ.೭೪೨). ಒಡಲಪೊಗು ಎ 
ಶರಣಾಗು : ಬಂದು ಒಡಲಪೊಕ್ಕ ವರಿಗಾಧಾರನೆ (ಪ್ರಸಕೀ. ೫). ಒಡಲ 
ಮಾತು - ಹೊಟ್ಟಿ ಯೊಳಗಿನ ಮಾತು; ಅಂತರಂಗದ ಮಾತು: 
ಭೀಕರದಡವಿಯಲಿ ಬಿಸುಬರ್ದೊಡೆಮ್ಮುವನೊಡನೆ ತಂಡೆನಗೀಯೆ ಸಾಕಿದೆ 
ನೈಸೆ ಮಗನಲ್ಲ ಒಡಲಮಾತಿದು ನಂಬೆನಲು (ಸಾಳ್ವಭಾ. ೧೭-೧೦). 
ಒಡಲವೆಣು ಇ ಶರೀರವನ್ನು ಪಡೆ; ದೇಹವನ್ನು ಹೊಂದು: ದೇನ 
ಮಾನವ ಮೃಗನಗರೂಪದ ವಾಸುದೇವನ ವಿಭವಂಗಳನು ಆ ವಿಧದೊಡಲ 
ವೆತ್ತನುಸರಿಸುವ ಲಕ್ಷ್ಮೀವಧುವನು ವಂದಿಪೆನು (ಹದಿಬ. ೩-೨). 
ಒಡಲಳಿದವ ಇ ದೇಹನಾಶವಾದವನು: ಒಡಲಳಿದವಂಗೆ... 
ಆತ್ಮನಲ್ಲಿ ಘಟಸಿದವಂಗೆ ಬೇಜಕೊಂದೆಡೆ ಇಲ್ಲ (ಮೋಳಿಮಾ. ೧೧೧-೪೩೮). 

(ಡೇ. ॥ ತಮಿ. ಮಲ. ಉಡಲ್‌, ಉಡಲಂ ; ತುಳು. ಉಡಲ್‌ 
: ಉಡಾಲ್‌, ಒಡಾಲ್‌; ತೆಲು. ಒಡಲು, ಒಳ್ಳು] 


ಒಡಲಾಗು (ಕ್ರಿ). ೧. ಆಶ್ರಯವಾಗು; ಗುರಿಯಾಗು: ಸುರರಾಜಂ 


ಕಣ್ಣ ಮೆಯ್ಕಿಂ ನನೆಗಣೆಗೊಡಲಾದಂ ಜವಂ ಛಾಯೆ:ಯೊಳ್‌' ಮೆಯ್‌'ಗ 

ಕೆದಂ (ಸೂಕ್ತಿ ಸು. ೪-೧೩೨). ೨. ಕಾಣಿಸಿಕೊಳ್ಳು; ಅಭಿವ್ಯಕ್ತ 

ವಾಗು : ಅರುಣೋದಯಕ್ಕೆ ಒಡಲಾಗದ ಮುನ್ನವೇ ಖಗನಿಹಂಗಾದಿ 

ಗಳ. . .ಉಲುಹಿಂಗೆ ಮುನ್ನವೇ ಧ್ಯಾನಾರೂಢರಾಗಿ (ಸರ್ವವ. ೩೪-೧೭೩). 
(ಒಡಲ್‌ + ಆಗ್ಕು) 


ಒಡಲಿಚ (ನಾ). ೧. ಒಡಲಿನಲ್ಲಿ ಹುಟ್ಟಿದವನು; ಮಗ: ಅಯ್ಯ 


ನೊಡಲಂ ತಬ್ಬಿ ಬಿಗಿದಪ್ಪಿ ಬಾಳ್ಗೆ ಜೀನಂ ಸೂಸುವೊಡಲಿಚಂ (ಶ್ರೀರಾಮಾ. 
೧೧೮-೧೭೦). ೨. ಮನ್ಮಥ: *ಒಡಲಿಚನೆನಲ್ಕೆ ಮನ್ಮಥನಕ್ಕುಂ ” 
(ಕಶರ. ೯೯) ; ಒಡಲಿಚನ ಬಿಲ್ಲ ಪೊಂಗಿಜುಗಂಟಿಗಳ ರಣಿತಂ (ಶೇಷರಾ. 
೬೯-೨೩). "ಅಲರಿಚ' ಪರಾ. - -[uಡಲ್‌ + -ಇಚ] 
ಶಿವ: ಒಡಲಿಚವಗೆಯ 
ಪೊಡವಿಯಚ್ಚಿ ಜೊನ್ನೊಡಲ ಕೆಂಗಿಡಿಗಣ್ಣ ಬಾಂಬೊಚ್ಚದಲೆಯ ಪಿರಿದಿನಿ 
ವಡೆಯ ಮಿಡ ನಿರಂಜನಲಿಂಗ (ಪಾಸೋಪು. ೧೩-೧). 

[ಒಡಲಿಚ * ಪಗೆ + -೪,] 


ಓಡಲಿಡು ೧೨೦೯ ಒಡನರಿ 


ಒಡಲಿಡು (ಕ್ರಿ). ದೇಹವನ್ನು ತಾಳು; ಮೈದಾಳು : ಅಂಗಜನ ಪಂಚ | ಒಡಲ್ಲಂದು (ನಾ). ಮೈಮೇಲಿರುವ ಕಪ್ಪು, --ಕಳಂಕ : ಹಣೆಗೆ 


ಬಾಣಂಗಳೊಂದೊಡಲಿಟ್ಟು ನಿಂದ:ದೆನಿಪ ಮಾನಿನಿ ನಿಧಾನವನು (ಸಾಳ್ವಭಾ.| | ಕಪ್ಪಿನ ಬೊಟ್ಟನಿಟ್ಟರು ಉಡುಪತಿಯೊಡಲ್ಲಂದಿನಂತೆ (ಮೋಹತ. ೧೭-೪೪). 
೧೪-೧೫). [ಒಡಲ್‌ 4 ಇಡು] [ಒಡಲ್‌ + ಕೆಂದು] 

ಒಡಲಿಲಿ (ನಾ). ದೇಹವಿಲ್ಲದವನು; ಮನ್ಮಥ; ಅನಂಗ: ತಿಳಿಯ ಒಡಲ್ಲಿಚ್ಚು, ಒಡಲುಗಿಚ್ಚು (ನಾ). ಮೈಯ ಒಳಗಿನ ಕಿಚ್ಚು, 
ಲ್ಕತಿ ಚಂಚಳೆ ಮಗಳಳಿಯಂ ಪೂಗಣ್ಣನಾತ್ಮಜಂ ಕ್ಷಯಿ ಮೊಮ್ಮ | 5) ಉರಿ; ಸಂತಾಪ: ಆಳಿಯರ್‌ ಬೀಸುವ ಚಮರಾಲವಟ್ಟ ತಣ್ಣಾಳಿ 
ಒಡಲಿಲಿಯೆನುತುಂ ಚಿಂತಿಸಿ (ಕೆಳನೃ. ೧-೫). ಯಿಂದವಳೊಡಲ್ಲಿಚ್ಚು . . . ಛಡಾಳಿಸಿತುಷ್ಮ ಸಂಘಟಸಿ (ಮೋ ಹತ. 

[ಒಡಲ್‌ + -ಇಲ್ಕಿ] ೨೭-೬೨). ಒಡಲುಗಿಚ್ಚು : ಒಡಲುಗಿಚ್ಚಿದ್ದರೆ ಆ ತನುವೆ ಗುಜಕಿ 

ಒಡಲು "ಒಡಲ್‌' ನೋ. ಕಾಲಾಗ್ನಿ ಎದ್ದರೆ ಲೋಕಂಗಳೆ ಗುಜ (ಅವಚಂ. ೨೧೪-೯೬೬). 

ಒಡಲುಗಿಚ್ಚು "ಒಡಲ್ಲಿಚ್ಚು' ನೋ. [ಒಡಲ್‌ ೬ ಕಚ್ಚು] 

ಒಡಲುಗೊಳ್‌ (ಕ್ರಿ). "ಶರೀರವನ್ನು ಹೊಂದು; ರೂಪವನ್ನು ಧರಿಸು; |10| ಒಡಲ್ಲೆಡುಕೆ (ನಾ). ಒಡಲು ಅಳಿದವನು; ಅನಂಗ; ಮನ್ಮಥ: 
ಸಾಕಾರವಾಗು : ಉನ್ಮತ್ತ ಚಿತ್ತಜನು ಬೇವನೇ ಇನ್ನೊ ಡಲುಗೊಂಡೊಡೆ ಬೆದಕಿ ಬೆದಕಿಯಸುವನೊಡಲ್ಲೆಡುಕನವಂ ಮೂಡಿಗೆಯಿಂ ತೆಗೆದೆಸೆವಂ 
ಆವ ಕಣ್ಮೊಳು ನೋಡಿದೊಡೆ ಯಿಚ್ಛೇವನೇ ER ಮರಿಯಾದೆ (ಉದ್ಭದೇ. ೨-೨೭). [ಒಡಲ್‌ 4 ಕೆಡು + -ಕ್ಕ] 
ತಪ್ಪಿದೊಡೆ (ಬಸಪು. ೧೮-೮೮) ; 'ಹರನ ಹಣೆಗಿಚ್ಚೊಡಲುಗೊಂಡಂಕುರಿತ| | ಒಡಲ್ಲೊಳಿಸು (ಕ್ರಿ). ದೇಹಕ್ಕೆ ಸೇರಿಸು; ಸೇವಿಸುವಂತೆ ಮಾಡು: 
ವಾಯಿತೊ (ನಿಭಾಗ. ೩-೮-೮೮). [ಒಡಲು (೮. ಒಡಲ್‌) + ಕೊಳ್‌] ಪುಟ್ಟಿ ಸ್ವಾಮಿಗೂ ಈಗಳಿನಿಂದಲೇ ಔಷಧವನ್ನು ... ಒಡಲ್ಲೊಳಿಸಿ ಒಗ್ಗಿಸಿ 


ಒಡಲುದೋಲು (ಕ್ರಿ). ಮೈದೋರು; ಕಾಣಿಸಿಕೊ ; ಸ್ವರೂಪವನ್ನು |1| ಪಳಗಿಸಿ (ಬೆಟ್ಟಅ. ೧೪೭-೬).  [ಒಡಲ್‌ * ಕೊಳ್‌ *- -ಇಸ್ಕು] 
ತೋರಿಸು: ಅಖಿಳಾತುಮನೆನಿಪ ನಾನಾ ಹೃದಯದಲ್ಲಿ ಒಡಲುದೋಖ | | ಒಡಲ್ವೊಗರ್‌ (ನಾ). ದೇಹದ ಕಾಂತಿ; ಮೈಯ ಹೊಳಪು: ಅವ 
ನನು (ನಿಭಾಗ. ೧೧-೨೭-೩೦). ಳೊಡಲ್ವೊಗರ್‌' ಭಜಕ ಚಕ್ರಕೆ ಪೊಂಬಿಸಿಲಂತೆ ತೊ €ಕು೯ ೦ (ದಿವ್ಯಚ: 
[ಒಡಲು (ಆ ಒಡಲ್‌) + ತೋಟ್ಕು (ಆ ತೋಜ್‌)) ೧-೪). [ಒಡಆ್‌ + ಪೊಗರ್‌] 
ಒಡಲುರಿ (ನಾ). ೧. ಕಳವಳ; ದುಃಖ; ಸಂತಾಪ: ಕೆಲಜೊಳ್ಳೆಡೆದ| | ಒಡವ, ಒಡವು, (ನಾ). ಒಂದು ಬಗೆಯ ಮರ: ಅರುಟಾಳಂ ಹಾರಿ 
ಕರ್ಣಜಂಗೊಡಲುರಿಯೊಳಕಟ ಸುತ ಹಾಯೆಂದು ಮಣಜುಗಿದರುಲೂಪಿ|20| ವಾಳಂ ತುಡು ತಡಸೊಡವಂ ಲೊಕ್ಕಿ (ಗಿರಿಕ. ೧-೭೨) ; ಒಡವತ್ತಿಯ 


ಚಿತ್ರಾಂಗದೆಯರು (ಜೈ ಮಿಭಾ. ೨೩-೬೦). ೨. ಹೊಟ್ಟಿಯುರಿ; ಹೊಟ್ಟಿ ತೊಕ್ಕಿನೊಳಂದೊಡಗೂಡಾಡುಳಿಚ ಶುಂಠಿ ನೆಲಗುಳ್ಳಮಿವಂ ಕಿಡುಗುಂ 
ಕಿಚ್ಚು: ಒಡಲುರಿ ಒಂದು ಕಡೆ ಬ್ರಹ್ಮೇತಿ ಒಂದು ಕಡೆ (ಗಾದೆ). ನೀರಿಂ ಪಾನಂಗುಡೆ ಪೆರ್ಗಣದುಗ್ರಮಪ್ಪ ವಿಸಂ (ಖಮದ. ೧೨-೫೨). 
[ಒಡಲ್‌ + ಉರಿ) ಒಡವು, : ಜಾಲವಾಲಂ ನೆಲ್ಲಿ ಕನ್ನೆಲ್ಲಿ ಕಡವೊಡವು [ಪಾಠಾಂ. ವ] ಹಾಲೆ 


ಒಡಲುರಿಕ (ನಾ). ದೇಹವನ್ನು ಸುಡುವವನು : ನೆಲಹಳೆದವಿಲ್ಲ | ಯಂಕೋಲೆ ದಿಂಡಂ (ಹಚಕಾ. ೫-೧೫); ಒಡವು... ತರುಗಳ್‌ 
ಪುಷ್ಪಂಬನೊಡಲುರಿಕ ಬಾಂದಲೆಯ (ನವಮೋ. ೩೩-೧). 125 (ರೇವಣ. ೩೭-೧೩). [7] 
[ಒಡಲ + mo] | ಒಡವಡು (ಕ್ರಿ). ಕೂಡಲೇ ಹೊಂದು: ಕೋಟಲೆಯನೊಡವಟ್ಟು 
ಒಡಲುರಿಸು (ಕ್ರಿ). ೧. ದೇಹ ಉರಿಯುವಂತೆ ಮಾಡು. ೨. ಹೊಟ್ಟಿ | ಬಳಲುವ ತುಂಬಿಯಂದದಲಿ (ಗಗತಾ. ೧೦-೮). 

ಯುರಿಸು ; ದುಃಖಕೊಡು; ಸಂತಾಪಪಡಿಸು: ಸೋದರದ ಹೆಣ್ಣ [ಒಡ್ಕ (ಆ. ಒಡಂ) * ಪಡು] 

ಒಡಲುರಿಸಿ ಕೊಲ್ಲೋನ ಸಾಧಿಸಿ ಕಡಿಯೋ ಎಳೆನಾಗ (ನನ್ನೂರು. ೨೪). | | ಒಡವಡೆ (ಕ್ರಿ). ಜೊತೆಯಲ್ಲಿಯೇ ಪಡೆ, “ಹೊಂದು: ಪಡೆಜೊಡೆ 


[ಒಡಲುರಿ * -ಇಸ್ಕು] 30| ತಪಮಂ ಶ್ರುತಮಂ ಪಡೆಯರ?* . . . ಎರೆಡುಮನೊಡವಡೆದ ನರೇಂದ್ರ 
ಒಡಲುವಿಡಿ (ಕ್ರಿ). ೧. ದೇಹವನ್ನು ಹಿಡಿ, ತಾಳು, ಧರಿಸು: ಸೇನಮುನಿಪನೆ ಧನ್ಯಂ (ಧರ್ಮಾಮೃ. ೧-೨೦). 
ಆನ ತೆಣದಿಂದೊಡಲುವಿಡಿದರೆ ಮರಣ ತಪ್ಪದು ಸುರರಿಗೊಳಗಾಗಿ [ಒಡ್ಕ (ಆ. ಒಡಂ) + ಪಡೆ] 
(ಕುವ್ಯಾಭೀ. ೩-೩೧). ೨. ದೇಹವನ್ನು ನಚ್ಚು, —ನಂಬು: ಒಡಲು ಒಡವರ್‌, ಒಡವರು (ಕ್ರಿ). ಜೊತೆಯಲ್ಲಿ ಬರು ; ಅನುಸರಿಸು 
ವಿಡಿದು ಕೆಡದಿರು (ಮಹಾದೇ. ೪-೧೨). ಅಸ್ತ ಮಯಸಮಯದೊಳ್‌" ಸಂಜೆ ಕರೆಂ ಪಿಂದುಚಿದುದಂತೆ ಕೆಲಕೊಡ 
(ಒಡಲು (ಆ ಒಡಲ್‌) + ಪಿಡಿ] $5 | ವಂದಾದುದಯದೊಳೆ ಸಾರ್ವರೆಡಜಕೊಳಗಲ್ವರ್‌ (ಕಾವ್ಯಸಾ. ೮೯೯ 
ಒಡಲುಹೊರಕ (ನಾ). ಒಡಲನ್ನು ಸಾಕುವವನು, ಹೊರೆಯು ಶೂದ್ರಕ); ಅರಸನುಮರೆಸಿಯುಂ ಭಟ್ಟಾರಕೊಡವಂದ ಬ ಬ್ರಹ ಶೈ ಚಾರಿ ತಪಂ 
ವವನು: ಹೊಟ್ಟಿ ಹೊರಕತನಕ್ಕೆ ಒಡಲುಹೊರಕರೆಲ್ಲ ಜಂಗಮವೇ ಬಟ್ಟಿ ನೆಂಬುದಂ ಕೇಳ್ದು (ವಡ್ಡಾ ರಾ. ೭೯-೧೦) ; ಆಗ ೪ ಜನೊಡವರ 
(ಮೋಳಿಮಾ. ೧೯೫-೭೨೬ ಅರ್ಥ). "ಹೊಟ್ಟಿ ಹೊರಕ' ಪರಾ. ಲಕ್ರೂರನೊಡನೆ ಹರಿ ಪೊಜಮಡಲ೯" (ಜಗವಿ. ೫-೯೮). 'ಒಡವರು : 
[ಒಡಲು (೮. ಓಡಲ್‌) + ಹೊರೈ (೮ ಫೊರಿ|) * -ಕ್ಕ) ಒಲೆದೊಲೆದು ಮಿಡಿದು ಬಾಜಿಸಿ ಪಾಡುತಿರೆ ಪುಲ್ಲೆ ಗಳುಮಿನಿತು ತೊಲಗ 
ಒಡಲೂಟ (ನಾ). ಹೊಟ್ಟಿ ತುಂಬ ಮಾಡುವ ಊಟ: ಉಂಡಾನ |40| ದೊಡವರಲು [ಪಾಠಾಂ. ಎಡಬಲವರಲು] (ರಾಘಚ. ೧೭-೬೬). 
ಒಡಲೂಟ ಹಿಡಿದಾನ ಎಲಿ ಅಡಕಿ (ಲೋಕಗೀ. ೧೬೭); ಶಿವನಾಣೆ ಉಚ್ಚಿ [ಒಡ್ಕ (< ಒಡಂ) + ಬರ್‌] 
ಉಣಿಸುವೆ ಒಡಲೂಟಿ (ಲೋಕಗೀ. ೧೮೧). ಒಡವರ "ಒಡವಾರ್ಯ' ನೋ. 
[ಒಡಲು (ಆ ಒಡಲ್‌) * ಊಟ] ಒಡವರಿ (ಕ್ರಿ). ಕೂಡಿ ಹರಿ; ಒಂದಾಗಿ ಹರಿ,--ಪ್ರವಹಿಸು : ಮೊರೆವ 
ಒಡಲೊಡೆ (ಕ್ರಿ). ಒಡಲನ್ನು ಸೀಳು, ಭೇದಿಸು : ಭಕ್ತನಾದಲ್ಲಿ ನೆತ್ತರ ತೊಜಕಿಗಳ್‌ ಸುಟಕಿಸುಟಂದೊಡವರಿದುವು ಕಲ್ವಟ'ಯೊಳ್‌ ಭೋರ್ಗ 
ಬ್ರಹ್ಮನ ಒಡಲೊಡೆಯಬೇಕು (ಮೋಳಿಮಾ. ೧೧೪-೫೪೯). 45 ಕೆದು ಪರಿವ ತೊಜಕೆಗಳ ತೆಆದಿಂ (ಪಂಪಭಾ. ೧೧-೩೬). 


[ಒಡಲ್‌ + ಒಡೆ] [ಒಡ್ಡ (ಆ ಒಡಂ) + ಪರ್ಕಿ] 


ಓಡವರಿಸು 


ಒಡವರಿಸು (ಕ್ರಿ). ಒಡನೆ ಬರಿಸು; ಜೊತೆಯಲ್ಲಿ. ಬರಿಸು: ಕಡು 
ನಿರೋಧಂಗೊಳಿಸಿ ದೇಶದಿಂ ಪರದೇಶಕೊಡವರಿಸಿತಲ್ಲದಾನಿರ್ದು ನಿಮ್ಮಂ 
ಮಾಜುಗೊಡಲಾಪೆನೇ (ಹಚಕಾ. ೧೧-೪). [ಒಡವರ್‌ + -ಇಸ್ಕು] 

ಒಡವರು "ಒಡವರ್‌? ನೋ. 

ಒಡವರೆ (ಕ್ರಿ). ಕೂಡಲೇ ಹರಡು: ಮಾಣಿಕದೋರಣದ ಬೆಳಗಿನಂತೆ 
ವೊಡವರೆದುದು ಸಂಜೆಗೆಂಪು (ಶ್ರೀಪಾಲ. ೪-೧೪). 

[ಒಡ್ಕ (ಆ ಒಡಂ) * ಪಕ್ಕೆ) 

ಒಡವಕೆಯೆ (ನಾ). ಸಮವಯಸ್ಸು, ಪ್ರಾಯ ; ಓರಗೆ: ಒಡನಾಡಿ 
ಗಳೆನಿಬರ್‌ ಕಿಜುವಡಿಗಾಲದ ಕೆಳೆಯರೆನಿಬರೊಡವರೆಯದ ತನ್ನೆಡೆಗಳೆನಿ 
ಬರ್‌ ಪಸಾಯಂಬಡೆವರೆಸರ ಮಕ್ಕಳೆನಿಬರನಿಬರುಮೆಲ್ಚರ್‌: (ಶಾಂತಿಪು. 
೮-೧೧). [ಒಡ್ಕೆ (4 ಓಡಂ) + ಪರೆಯ್ಯ] 

ಒಡವಳೆ (ಕ್ರಿ). ಜೊತೆಯಲ್ಲಿ ಬೆಳೆ: ಜಯವೊಡವುಟ್ಟದುದು ನಯೋ 
ದೆಯಮೊಡವಳೆದುದು ವಿಳಾಸಮೊಡನಾಡಿದುದು (ಶಾಂತಿಪು. ೧-೬೮); 
ಒಡವಳೆದುದಜ80 ವಾಗ್ವಧುವೊಡನೋದಿದಳ್‌ (ಚಾ ವ.ಂಪು. ೩-೧೨); 
ಶೋಕರಸಮುಂ ಕ್ರೋಧರೆಸಮುಮೊಡವಳೆಯೆ (ಪಂಚತಂ. ೨೦೯-೧೪). 

[ಒಡ್ಡ (ಆ ಒಡಂ) * ಬಳ್ಳೆ] 

ಒಡವಾಯ್‌, ಒಡಹಾಯ್‌, ಒಡಹಾಯು (ಕ್ರಿ). ೧. ಜೊತೆಯಾಗಿ 
ನುಗ್ಗು : ಪೆರ್ಬಲಮೊಡವಾಯೆ ಕಪ್ಪು ಕವಿವಂತಿರೆ (ಕಾವ್ಯಸಾ. ೪೬೩ 
ಶೂದ್ರಕ). ೨. ಕೂಡಲೆ ನುಗ್ಗು : ಬಿಡದೆ ಕೇಸರಿಯೆಂಬ ದೇವತೆ... 
ಕೆರಳಿಬಂದು ಫೊಡೆಯರಲನೊಡೆ£ಡ]ನಾಯೆ (ಸಾಳ್ವ ಭಾ. ೧೧-೪೬). 
ಒಡಹಾಯ್‌ : ೨. ಅರಿನೃಪರಿಗೆ ಕಟ್ಟುವಡೆದ 'ವೀರರನೀಗ ತರೆದೆ 
ಮಾಣೆನು ನಾನೆನುತ ಉರೆವಣಿಸುತಲೊಡಹಾಯ್ದನು ನಿದ್ರಾವರಣೀಯನತಿ 
ಖಾತಿಯಲಿ (ತ್ರಿಪಸಾಂ. ೨೦-೨೨೨). ಒಡಹಾಯಂ : ೩. (ಉಕ) 
ಬರು; ಆಗಮಿಸು : ಮನೆಯ ಕಡೆಗೆ ಒಡಹಾಯುವ ಪರಿಪಾಠವಿಟ್ಟು 
ಕೊಂಡಿದ್ದ (ಗಂಗಾಸಾ. ೩೭). [ಒಡ್ಕ (೮. ಒಡಂ) * ಪಾಯ್‌] 

ಒಡವಾರ, (ನಾ). ಕೂಡಿ ಸಮನಾಗಿ ಹಂಚಿಕೊಳ್ಳುವ ಉತ್ಪತ್ತಿ 
(2): ಆಡಕಿಯ ತೋಟವನೂ ವೊಡವಾರ ಸಹಿತವಾಗಿ ಕೊಟಿ (ಎಕ. ೫, 
ಗೋರೀಬಿ. ೫೯-೧೦ ; 1408). - [ಒಡೈ (ಆ ಒಡಂ) + ವಾರ್ಕ] 

ಒಡವಾರ್ಕ, ಒಡವರ (ನಾ). ಒಂದು ಬಗೆಯ ಮರ: ಒಡವಾರದ 
ಮರದ ಮಜಕಿಯಲ್ಲಿ ಕುಳಿತು (ಶರಲಿ€. ೪೦೭-೧೬ ವ) ; ಮುಳ್ತುಗ 
ಸಸಿದಾರೊಡವಾರ ಕಂಚಿಯಾಲದ ... ತರುಗಳ್‌ (ಹಮ್ಮಿರ. ೪-೬೮). 
ಒಡೆವರ: ಬೇಲ 'ಸೆಳ್ಳು ಸೀಗುರಿಯೊಡವರೆ ಬನ್ನಿ... ಪೆರ್ಮರಗಳ್‌ 
(ಪುಣ್ಯಾಸ್ರ. ೭-೬೪). [2] 

*ಒಡವಾಜು (ಕ್ರಿ). ಒಡನೆ ಹಾರು; ಕೂಡಲೆ ನೆಗೆ: ಮುಳಿಸಿಂದಿಸ 
ಲೊಡವಾಜುವ ಶಿಳೀಮುಖಂಗಳೆ ಶಿಳೀಮುಖಂ (ಜಗವಿ. ೭-೫೫). 

[ಒಡ್ಡ (ಆ ಒಡಂ) + ಪಾಜ್ಯು) 

ಒಡವಾಲ್‌, ಒಡಬಾಳ್ಕು (ಕ್ರಿ). ಒಡನೆ ಬಾಳು ; ಕೂಡಿಬಾಳು : 
ಅತಿಬಳನಾತ್ಮರಾಜಗೃಹಮಂ ಪುಗಲೀಯ ನೆ ಕಂಡರಾರುಮನ್ವಿತರುಜ 
ನೆಂದು ಸಾರಲಣಮಾಯರೆ ಮುನ್ನೊಡವಲ್ಟು ತನ್ನ ಪೆಂಡತಿ ಮೊದಲಾಗಿ 
ಪೊರ್ಜಲಣಮಿಸಾಯಳೆ (ಸುಕುಮಾ. ೫-೧೨); ಕಾಲುಗುರ್ಗಳ್‌ ಮೊಜ 
ನಂತಿರೆ ಮೇಲೆ ಕರಂ ಸೆರೆಗಳಾಗೆ `ಕೊಂಕಿದ ಬೆರಲಾ ಬಾಲಿಕೆ ವರನೊಡ 
ವಾಟಲುಮಾ ಲಕ್ಷಣದಾಕೆ ಯೋಗಿಯೆನಿಸುತೆ ತೊಟಲ್ವಳ್‌'. (ಲೋಕೋಪ. 
೧೧-೬೨). ಒಡಬಾಳು, : ಉದಯಾದಿತ್ಯನ ಮರಣದ ವರೆಗೂ ಅವ 
ರಿಬ್ಬರೂ ಪ್ರೀತಿ ಮೈತ್ರಿಗಳಿಂದ ಒಡಬಾಳಿದರು (ಸವತಿ. ೫111 ಪ್ರಸ್ತಾ). 

[ಒಡ್ಡ (ಆ. ಒಡಂ) * ಬಾಟ್‌] 
ಒಡವು, "ಒಡವ? ನೋ. 


ಗಿ೨೧೦ 


145 


ಓಡನೆಗೊಡು 


ಒಡವು, (ನಾ). ಒಡೆದು ಹೋದ ಭಾಗ; ಒಡಕು; ಬಿರುಕು: ಮಣ್ಣೆಯ 

ಗಾಮುಣ್ಣನ ಮಗಂ ಪ್ರಿಥುವೀರಾವ ಸೆಟ್ಟಿ ಒಡವಂ ಕಟ್ಟಸಿದೊಡೆ (ಎಕ. 

೫, ಮುಳಬಾ. ೨೦೮-೨೫ ; 1000) ; ಸೋಮೇಶ್ವರದೇಗುಲವಂ ಮಾಡಿಸಿ 

ಒಡವಂ ಕಟ್ಟಿಸಿ (ಎಕ. ೫11, ಶಿರಾ. ೭-೪೫; 1128); ಕೆಜಕಿಯ ಹಳೆ 

ವೊಡವುಗಳ» ಹೂಳಿಸಲು ಸಾವಿರೆಹೊನ್ನಂ ಕೊಟ್ಟು (ಮೈಆರಿ, ೧೯೩೭, 

೨೨೮೪-೫೮ ; 1148) ; ಕೆರೆಯ ಒಡವಿನ ಹತ್ತಿರ ಗಾಡಿ ಸರಿಯಾಗಿ ಹೊಡೆ 

ಯಬೇಕು (ರೂಢಿ). [ಒಡ್ಕ (ಆ. ಒಡೆ) * -ವು] 

| ಒಡವುಗು (ಕ್ರಿ). ಜೊತೆಯಲ್ಲಿ ಪ್ರವೇಶಿಸು; ಸಂಗಡ ಹೊಗು: 
ಒಡವುಗುವರಸಿಯರ ನೆಟಲ್‌' ಬೆಡಂಗುವೆತ್ತಿರ್ದುವು (ಶಾಂಕಿಪು, ೮-೨೭). 

[ಒಡ್ಕ («4 ಒಡಂ) * ಪುಗು (ಆ ಪೊಗು)] 

ಒಡವುಟ್ಟ (ನಾ). ಒಡಹುಟ್ಟಿದವಳು ; ಸಹೋದರಿ: ಕಾದಿ ಹಲರಂ 
ಕೊಂದು ಸುರೆಲೋಕಕ್ಕೆ ಸಂದ ವೀರಗಲ್ಲನು ಯಾತನ ಒಡವುಟ್ಟ ಕಳವೆ 
ಪರೋಕ್ಷನಿನಯಮಂ ಮಾಡಿ ಕಲ್ಲಂ ನಿಲಿಸಿದಳು (ಮೈ ಆರಿ. ೧೯೩೮, 
೪೦-೯ ; 1223) ; ಒಡವುಟ್ಟಿಯೇಂ ಸಮಗು * ೫ ೬ ದಳದೇನ ಬಣ್ಣಿಪೆಂ 
(ಎಕ. ೪1, ಶಿವಮೊ. ೮೭-೩೫ ; 1245), [ಬಒಡವುಟ್ಟು + -ಇ] 

ಒಡವುಟ್ಟು,, ಒಡಪುಟ್ಟು, ಒಡಹುಟ್ಟು, (ಕ್ರಿ). ಜೊತೆಯಲ್ಲಿ ಹುಟ್ಟು, 
—ಜನ್ಮತಾಳು: ಒಡವು ಟದ ಮಣಿಕುಂಡಲಮೊಡವುಟ್ಟದ [ವಜ್ರ] 
ಕವಚಮಮರ್ದುಂ) ತನ್ನೊಳ್‌ (ಪಂಪಭಾ. ೧-೯೫);: ಅಗಣಿತಪುಣ್ಮ 
ನಬ್ಬೆಯೊಡಪುಟ್ಟದ ಮಾವಂ (ಸುಕುಮಾ. ೨-೬೩); ಇಂದುಗೆ ಪಾರಿಜಾತ 
ವೊಡವುಟ್ಟಿ ದವೋಲೊಡವುಟ್ಟಿ ದಂ (ವರ್ಧಪು. ೧-೯೦); ಐವರೊಡವುಟ್ಟ 
ದರು ಸನ್ನುತರು (ಸಾಳ್ವಭಾ. ೧-೪೬). ಒಡಪುಟ್ಟು : Xxx ಒಡ 
ಪುಟದ »« ೫ ೫ (ಎಕ. ೪11, ಶಿವಮೊ. ೮೭-೩೪; 1245). ಒಡಹುಟ್ಟು: 
“ತೃವಿನೊಡಹುಟ್ಟಿ ದಾತಂ ಪಿತೃವ್ಯಂ*- (ವಸ್ತುಕೋ. ೫೫-೨೦) ; ಒಡ 
ಹುಟ್ಟಿದ ಅಕ್ಕತಂಗಿಯರಂತಿದ್ದೆವು (ಕುಂಕುಮ. ೨೮). 

ಇಡವುಟ್ಟಿದರ್‌, ಒಡಹುಟ್ಟದರು - ಜೊತೆಯಲ್ಲಿ ಹುಟ್ಟಿದವರು; 
ಸೋದರರು; ಸೋದರಿಯರು: ಒಡವುಟ್ಟದರಂ ಕೊಂದವರಡಗಂ 
ತಿಂದವರ ನೆತ್ತರಂ ಬೆಸಲಗೆಯೊಳ೯ ಕುಡಿವೀ ನಿಸ್ತ್ರಿಂಶತೆಯಂ (ಗದಾಯು. 
೩-೨೮) ; ಒಡಹುಟ್ಟಿದರ ಕೈಯಾರ ಕೊಂದರೆ ಮುಟ್ಟದೇ ಕಡುಪಾಪ 
(ಕು ವ್ಯಾ ಭಿ €. ೩-೨೬). ಒಡವುಟ್ಟಿದಳ್‌, ಒಡಹುಟ್ಟಿದವಳು ಎ ಜೊತೆ 
ಯಲ್ಲಿ ಹುಟ್ಟಿದವಳು; ಸೋದರಿ: ಧೃತರಾಷ್ಟ್ರಂಗೆ... ಗಾಂಧಾರಿಯಂ 
ಶಕುನಿಯೊಡವುಟ್ಟಿ ದಳಂ ತಂದು ಕೊಟ್ಟು'( ಪಂಪಭಾ.೧-೮೭ ವ); ಒಡಹುಟ್ಟಿ 
ದವಳ ಕೈಯಂ ಪಿಡಿವಂ(ಸಮಪ. ೫-೩೧). [(ಒಡ್ಕ(ಆ ಒಡಂ) + ಪುಟ್ಟು,] 
ಒಡವುಟ್ಟ್ರು, ಒಡಹುಟ್ಟು (ನಾ). ಸಹೋದರ ಅಥವಾ ಸಹೋ 
ದರಿ: ಒಲಿದು ತನ್ನೊಡವುಟ್ಟು ಸೊಸೆ ಮಗಳೆಂದೆಂಬ ಪಲರು ಮುನ್ನಿನ 
ಬಾಂಧವರು (ಹದಿಬ. ೧-೪೧). ಜಡಹುಟ್ಟ್ರು: ಕಟ್ಟಡವಿಯ ವಾಸ 
ವನ್ನು ಒಡಹುಟ್ಟು ಮಡದಿಯ ಕೂಡಿ ಕಳಿದ ಮೇಲೆ ಸಿರಿಯು ಕೈಗೂಡಿತು 
ಅಂತೆ (ಜೋಗಿಹಾಡು. ೬-೭ ಕಿ); ಒಡಹುಟ್ಟು ಗಳೊಂದಿಗೆ ವಿಚಾರಿಸಿ 
ತೀರ್ಮಾನ ಮಾಡಿದೆ (ಕುರುಕಾ. ೧೫೨). [< ಒಡವುಟ್ಟು,] 
ಒಡನೆ "ಒಡಮೆ' ನೋ. 

«| ಒಡನೆಗೇಡು. (ನಾ). ಐಶ್ವರ್ಯಹಾನಿ, ನಷ್ಟ: ಕೆಡುವೊಡಲಿಗೀ 
ಮನೆಯ ಕಟ್ಟುವುದೊಡವೆಗೇಡು (ನಿಭಾಗ. ೧೧-೧೬-೨೯); ಒಕ್ಕಳಿಗನ 
ನೆಂಟು ಒಡವೆಗೇಡು (ಗಾದೆ). [ಒಡವೆ (ಆ ಒಡಮೆ) 4 ಕೇಡು]. 

ಒಡವೆಗೊಡು (ಕ್ರಿ). ವಸ್ತುವನ್ನು ಕೊಡು; ಐ ಶ್ವ ರ್ಯವ ನ್ನು 
ನೀಡು: ಮುನಿದೊಡೆ ಕಡುತವಕದಿಂ ತಿಳಿಪುವಂ ಸೇವೆಗೈವನಿವನೊಡವೆ 
ಗೊಡದಿರ್ದೊಡಂದಪರಾಧಿಯಾದೊಡಂ ಬಿಡದೀ ಮನಂ ದುಪ್ಪನಾಯ 
ಕನಂ (ಚಿಬಪು. ೧೦-೨೪). [ಒಡವೆ'(£ ಒಡಮೆ) * ಕೊಡು] 


5 


ಹಾ 
೦ 


15 


20 


25 


35 


ಓಡನೆರಸು 


ಒಡವೆರಸು (ಕ್ರಿ). ೧. (ಜೊತೆಯಲ್ಲಿ) ಕೂಡಿಸು; ಸೇರಿಸು: 
ನಿಗುರುವ ತುರಗದಳವೊಡ ವೆರಸಿದುವು ಕುರುಪಾಂಡುಸೈನ್ಯದಲಿ 
(ಕುವ್ಯಾಭೀ. ೪-೫೪) ; ಪಾಲೊಳಗಯಿದಾರೆಯ ಸಕ್ಕರೆಯಂ ಓತೊಡವೆರ 
ಸುವ ತೆಜದಿಂ (ಜಯಕಾ. ೧-೨೭). ೨. ಒಂದಾಗು ; ಕೂಡು; ಬೆರೆ; 
ಐಕ್ಯವಾಗು : ಲಿಂಗವನೊಡನೆರಸುವೆನೆಂದು ಉಚ್ಛ್ರ್ವಾಸನಿಶ್ವಾಸಂಗಳಂ 
ಪಿಡಿದು ನಿಲಿಸಿದರೂ ಲಿಂಗಸಾಹಿತ್ಯವಿಲ್ಲ (ಆದವ. ೨೧). 
[ಒಡ್ಡ (ಆ ಒಡಂ) + ಬೆರಸು] 
ಒಡನೆರೆ (ಕ್ರಿ). ೧. ಒಂದಾಗು; ಕೂಡು: ಮನ ನಿಮ್ಮಲ್ಲಿ ಒಡವೆರೆದ 
ಬಳಿಕ ಎನಗೆ ಭವವುಂಟಿ (ಮಹಾದೇ. ೧೮-೨) ; ಮಿಸುಪ ಕರ್ಪುರಂ ಶಿಖಿ 
ಯೊಳೊಡವೆರೆದಂತೆ (ಚೆಬಫು. ೧-೧೧) ; ಎಂದಿಗವನೊಳೆಡವೆರೆದೊಂದೆನಿ 
ಸುವೆ (ಹದಿಬ. ೭-೩೧). ೨. ಜೊತೆಯಲ್ಲಿ ಬೆರೆ; ಮಿಶ್ರವಾಗು : ಉರಗ 
ಪತಿಯ ನಿಜಸುತೆಯೊಡನಾದರದಿಂ ಜಯಲಕ್ಷಿಯೊಳೊಡೆ £ಡ) ವೆಕೆದಂ 
ಕೀರ್ತಿಯೊಳಮೊಂದೆ ಪಸೆಯೊಳೆ ಪಾರ್ಥಂ (ಗದಾಯಾ. ೨-೪೨); 
ಚದುರೆಯ ಚಟುಲ ಚಕೋರಾಕ್ಷಿಗಳೊಳಗೊದವಿದ ಮೂವಣ್ಣದ ರುಚಿ 
ಯವಳೆಜಕಿವುದಕದೊಳೊಡನೆರೆಯಲು ಮತ್ತದನೀಂಟುವ ಪಥಿಕರ ಕಣ್ಣೆ 
ಇದು ಕಸ್ತೂರಿವಿಮಿಶ್ರಿತಜಲಂ... ಎಂಬಂತೆ ವಿರಾಜಿಸಿತು (ಜಯಕಾ. 
೧-೪೨), [ಒಡ್ಡ ಸ ಒಡಂ) + ಬೆರೆ) 
ಒಡನೆರ್ಚು (ಕ್ರಿ). ಕೂಡಲೇ ಹೆಚ್ಚಾಗು; ಅಭಿವೃದ್ಧಿಯಾಗು : 
ಅವಯನಶೋಭೆ ಯಂ ಸಸಿನೆಗೆಯ್ವಮಿತಾಶನಮಿಕ್ಕಿ ಭಹಡ! 
ನೊಡವೆರ್ಚದಂತೆಸಗುವಾಪ್ತಜನಂಗಳಿನೆಮ್ಮ ವಿದ್ಯೆ kha ನವವಿಧವಾಗೆ 
ಕಲ್ಪಿಸುವ ಜೋಯಿಸರಿಂ (ದಶಕು. ೮-೧೬). 
[ಒಡ್ಡ (ಆ ಒಡಂ) + ಪೆರ್ಚು,] 
ಒಡವೆಳಸು (ಕ್ರಿ). ಜೊತೆಯಲ್ಲಿಯೇ ಬೆಳೆಯಿಸು : ಒಡನೂಡುತ್ತೊಡ 
ವೆಳಸುತ್ತೊಡನಾಡಿಸಿದೆನ್ನ ಚೆನ್ನಕುನ್ನಿಯಂ (ಗಿರಿಕ. ೧-೧೦೮). 
[ಒಡ್ಕ (ಆ. ಒಡಂ) + ಬೆಳಸ್ಕು) 
ಒಡನೆಳೆ (ಕ್ರಿ). ಜೊತೆಯಲ್ಲಿ ಬೆಳೆ; ಸಂಗಡ ವೃದ್ಧಿಯಾಗು: ಪಡೆದೊಡೆ 
ಕಂಪಂ ಬಣ್ಣಂಬಡೆಯವು 'ಬಣ್ಣಮನೆ ಪಡೆದುವಪ್ಪೊ ಡೆ ಕೆಂಪಂ ಪಡೆಯವು 
ಲದಲರ್ಗಳಿರಡುಮನೊಡೆ£ಡ್ತ ವೆಳೆದೀ ಚಂಪಕಕ್ಕೆ ಪೂಗಳ್‌ದೊರೆಯೇ 
(ಆದಿಪು. ೧೧-೧೧೮) ; ಒಡವೆಳೆಯೆ ಶಾಂತಿ ದಮೆ ಒಡವೆಳೆಯೆ ನೀತಿ ದಯೆ 


೧೨ 


0 


20 


25 


ಒಡವೆಳೆಯೆ ಕಾರುಣ್ಮ ತತಿಗಳವನಾ ಒಡವೆಳೆಯೆ ವೈರಾಗ್ಯ ಒಡವೆಳೆಯೆ | 30 


ಭಕ್ತಿ ತನ್ನೊ ಡನೆಳಿಯೆ ಮುಕ್ತಿ ಬಳೆಯಲೈ ಬಳೆದಂ (ಸಾನಂಚ. ೧-೫೨); 
ಸಿತಪಕ್ಷದೊಳು ಬೆಳೆವ ಸುಧಾಕರನವೊಲು ಕಳೆಗಳೊಡವೆಳೆಯಲು | 
ಬೆಳೆವನಾತ (ಸಾಳ್ವಭಾ, ೪೨೬)... [ಒಡ್ಡ (ಆ. ಒಡಂ) + ಬೆಳ್ಳೆ]: | 
ಒಡನೇಜು (ಕ್ರಿ). ಜೊತೆಯಲ್ಲಿ ಹೇರು, ತುಂಬಿಕೊಡು : ಪಸರಿಸಿ 
ದುಗ್ಧಾಬ್ಕಿಜಳಪ್ರಸರಮನೊಡವೇಆ ಬಂದು ಕಜಕಿವುವು ಮೇಘಪ್ರಸರಂ 
ಗಳಲ್ಲಿಯೆನೆ ರಸಮೊಸರ್ವುವು ಪುಂಡ್ರೇಕ್ಷುವಾಟಕೋಟಗಳದಆಕೊಳ್‌ 
(ಆದಿಪು. ೧-೫೯). [ಒಡ್ಡ (ಆ ಒಡಂ) * ಪೇಜು] 
ಒಡವೋಗು (ಕ್ರಿ). ಜೊತೆಯಲ್ಲಿ ಹೋಗು; ಅನುಸರಿಸು: ಆತನೊಡ 
ಪೋಯ್ತು ಪಗೆ (ಪಂಪಭಾ. ೧೪-೭). [ಒಡ (ಆ ಒಡಂ) * ಪೋಗ್ಕು] 
ಒಡಸಲ್‌, ಒಡಸಲ್ಲು (ಕ್ರಿ). ಜೊತೆಯಲ್ಲಿ ಬರು; ಸಂಗಡ ಬರು: 
ಆನುಂ ತೊಡೆಯೆಡೆಯೊಳಿರ್ದೊಡಸಂದು ಸುಟ್ಟುರೆಯ ತಜಗೆಲೆಯಂತೆ 
ತಿಜ್ಜನೆ ತಿರುಗಿ (ಕಾದಂಪೂ. ೧೮೬) ; ನುಡಿದೆನೇಮಾತೊ ನಿರ್ವಾಣಮಾರ್ಗ 
ಕ್ಕೊಡಸಲ್ವೆಂ (ಪಂರಾಮಾ. ೨-೭೫); ಸುಪ್ರಯತ್ನೋಪಾರ್ಜಿತ ಧನಾನೀ 
ಕಮುಂ ಭವಾಂತರಕ್ಕೊಡಸಲ್ಲದು (ತತ್ತ್ವಪ್ರ. ೩೨೭). ಒಡಸಲ್ಲು : 


ವನಿತೆ ತನುಜಮಿತ್ರರಾದಿ ತನಗನ್ಯವಲ್ಲವೆ ತನ್ನ ಶರೀರವೇ ತನಗೊಡಸಲ್ಲ |45 


ಧೆಂಬಾಗ (ಶಾಂತೀಚ. ೮-೯೫). ಗ[ಒಡ್ಕ (೮ ಒಡಂ) ೪ ಸಲ್‌,] 


ಒಡಿನೆಚ್ಚೆ ರಾಯಿಳ 


ಒಡಸಲ್ಲು "ಒಡಸಲ್‌' ನೋ. 
ಒಡಸಾಯ್‌: (ಕ್ರಿ). ಜೊತೆಯಲ್ಲಿ ಸಾಯು ; ಸಹಗಮನ ಮಾಡು; 
ಸಂಗಡ ಮರಣಹೊಂದು : ಬಿಡದೆ ಫೊಗೆ ಸುತ್ತಿ ತೋಳಂ ಸಡಿಲಿಸದಾ 
ಪ್ರಾಣವಲ್ಲಭರ್‌ ಪ್ರಾಣಮನಂದೊಡೆಗಳೆದರೋಪರೋಪರೊಳೊಡೆ £ಡ] 
ಸಾಯಲ್ಪಡೆದರಿನ್ನವೇಂ ಸೈಪೊಳನೇ (ಆದಿಪು. ೫-೨೪); ಜಕ್ಕಬ್ಬೆ ಒಡಸತ್ತು 
ಸುರಲೋಕಕೆಯ್ದಿ ದಂ (ಎಕ. ೫111, ಸೊರಬ. ೪೫೭-೬ 972); ಸತ್ತವ 
ಕೇಟ್ವರೆ ಪೇಟಕೊಡಸತ್ತರೆ ತಮ್ಮಟಲಿನಳವಿಯಂ ಮಲ್ನ ಸಲೆಂದುತ್ತವಳಿಕೆ 
ಯೊಳೆ ಸಾವರ್‌ (ಕಾದಂಪೂ. ೯೬೧); ಆತನ ನಾಯ್ಪೂಣಿಗನೆಂಬುದು 
ಪಂದಿಯುನ್ತಾನುವೊಡಸತ್ತೃತತ್ತಿ (ಸೌಇಇ. 1x-, ೩೭-೧೩; 7). 
[ಒಡ್ಡ (೮ ಒಡಂ) * ಸಾಯ್‌] 
ಒಡಹಾಯ್‌ "ಒಡವಾಯ್‌ ' ನೋ. 
ಒಡಹಾಯಿಸು, ಒಡಹಾಯ್ಸು (ಕ್ರಿ). ಕೂಡಲೇ ಹೊಗಿಸು, 
ನುಗ್ಗಿಸು: ಕುದುರೆಕಾಜರು ಮೇಲುವಾಯಲಿ ರಥಿಕರೊಡೆ£ಡ]ಹಾ 
ಯಿಸಲಿ ತೇರುಗಳ (ಕುವ್ಯಾದ್ರೋ. ೧೫-೬೦). ಒಡಹಾಯ್ಸು: ಗಿರಿಧರನ 
ತುರಗದೆಳವೊಡಹಾಯ್ಸಿ ಪೊಕ್ಕು (ಸಾಳ್ವಭಾ, | ಬೇಜಕಿ 
ಬೇಅೂಚೆಯೊಳ್‌ ಪಿಂದಣಿಂ ಬಲ್ಲುದುರೆಗಾಆರೆಂ ಕಂಡು ಫೌಜಂ ಕಾಣು 
ತೊಡಹಾಯ್ಸಿ ತಾಣುತಟ್ಟಿಂ ಮಾಡಿ (ಚಿಬಪು. ೪೮-೨೬). 
[(ಒಡಹಾಯ್‌ (ಆ ಒಡವಾಯ್‌) ಇ -ಇಸ್ಕು] 
ಒಡಹಾಯು "ಒಡವಾಯ್‌' ನೋ. 
ಒಡಹಾಯ್ಸು "ಒಡಹಾಯಿಸು' ನೋ. 
ಒಡಹುಟ್ಟು, "ಒಡವುಟ್ಟು' ನೋ. 
ಒಡಹುಟ್ಟು, "ಒಡವುಟ್ಟು' ನೋ. 
ಒಡಲು "ಓಡರ್‌' ನೋ. 
ಒಡಿ (ನಾ). ಉಡೆ; ಸೊಂಟ; ಮಧ್ಯ; ಕಟಿ (6). [ಆ ಉಡಿ] 
ಒಡಿಗಟ್ಟು (ಕ್ರಿ). (ಬಟ್ಟಿ ಮುಂತಾದುವುಗಳಿಂದ) ಗಾಳಿಸು, 
— ಶೋಧಿಸು ಸೋಸು: ಸೂಕ್ಷ್ಮರಂಧ್ರಗಳ ಮೂಲಕ (ದ್ರವ 
ವನ್ನು, ಪುಡಿಯನ್ನು) ಸೋಸು; ಒಡಿಗಟ್ಟು; ಬಸಿ (೮೦೦1೬. 
ಇಂಕನಿ). [«- ತಮಿ. ವಡಿಕಟ್ಟು ; ತೆಲು. ವಡಿಗಟ್ಟು, ವಡಿಯಗಟ್ಟು] 
ಒಡಿಪೊಡಿಸು (ಕ್ರಿ). ಒಡೆಯುವಂತೆ ಹೊಡೆ, ಇರಿ: ತೇಜಸಾಗರನ್‌ 
ತ್ರೈಲೋಕಪರ್ಭತನ್‌ ವಾರಾಹರೂಪನ್‌ ಒಡಿಪೊಡಿಸಿ ಅರಮನೆ ಪುಗು 
ವರಾ ಅಬ್ಬೆ ಆಳ್ಮನ್‌ (ಸೌಇಇ. 1%-, ೧೬-೧೬ ; 9ನೆಯ ಶತ). 
[< ಒಡ್ಮೆ* ಪೊಡೆ -ಇಸ್ಕು. P ತೆಲು. ಪೊಡುಚುಎಇರಿ, ಕಾದಾಡು] 
ಒಡಿಯಾಣ "ಒಡ್ಯಾಣ? ನೋ. 
ಒಡಿಲಗೆಆಕ (ನಾ). ಒಂದು ಕೆರೆಯ ಹೆಸರು: ಅಂತೆ ಬರೆ ಒಡಿಲಗೆಜ್‌ಗೆ 
ಬಂದ ಬಾಗೆ ಆ ಕೆಆೆಯೊಳಗಣ ಬಲ್ಲೇರಿಯೆ ಆಕೆಜ್‌ ಯ ತೆಂಕಣ 
ಕೋಡಿಯೆ (ಎಕ. ೫1, ದಾವಣ. ೧೯-೧೬ ; 1043). [ಒಡಿಲ್ಕ  ಕೆಜಕಿ] 
ಒಡಿಲು, (ನಾ). (ಮಾಳಿಗೆಯ) ಹೆಂಚು: ಕುಂಭಾರ್ರರಿಗೆ ದೇವಸ್ಥಾನ 
ಗಳು ಸೋರಿದ ಬಳಿ ವೊಡಿಲ ಹೊದಿಸುವದಕೆ ಕೊಡವೀ ೫ ೬ (ಎಕ. 
vill, ಕೀರ್ಥಹ. ೧೯-೧೧೦ ; 1573). 
[+ ತುಳು. ಓಡಿಲ್‌ - ಮಡಕೆಯ ಚೂರು, ಹೆಂಚು] 
ಒಡಿಲ್ಲು (ನಾ). ಒಡೆದಿರುವಿಕೆ; ಭಂಗವಾಗಿರುವಿಕೆ : ಮಹಾಡೇವರ 
ಚೆಂಬಿನ ಒಡಿಲು ಹೊನ್ನ ಕಳಶಕೆ ಮಾಡಿದ ಧರ್ಮ (ಸೌಇಇ. 220-1,, 
1444). [« ಒಡೆ] 
ಒಡಿವೆಚ್ಚೆ ರಾಯಿಳ (ನಾ). ಒಂದು ಬಿರುದು (?) : ಊನರ ವೈಶಿಕನ್‌ 
ಒಡಿವೆಚ್ಚೆರಾಯಿಳನ್ನಿಗ್ಗೊಳನ್ಮನುಜಾಗರನ್‌ (ಮೈಆರಿ. ೧೯೩೯, ೨೨-೧೩ ; 
8ನೆಯ ಶತ). [3] : 


೪೫೦-೨೨ ; 


ಒಡಿಸೆ 


ಒಡಿಸೆ (ನಾ). ಆಕ್ರಮಣ; ಮುತ್ತಿಗೆ (?) : 'ಬಲ್ಲಾಳುದೇವನ ಒಡಿಸೆ 
ಯಲ್ಲಿ ಊರಳಿವಿನಲು ಹಲಂಬರುಮಂ ಕಾದಿ ಕೊಂದು ಸುರಲೋಕ 
ಪ್ರಾಪ್ತನಾದನು (ಎಕ. ೫೪, ಹೊಳೆನ. ೧೧೭-೧೦ ; 1172). [2] 

ಒಡುಗಂಪಲಿ (ನಾ). ಒಂದು ಬಗೆಯ ಗಿಡ: *ಕಪ್ಪಲಿಕುತ್ತ - ಒಡು 
ಗಂಪಲಿ?? (ಓಷಧಿ. ೨೬). [?) 

ಒಡುಗು, ಒಡಗ್ಳು (ಕ್ರಿ). (ಕರಾ)(ಕಸವನ್ನು) ಗುಡಿಸು; ಉಡುಗು : 
(ಸಿರಿಕೋ. ೮೦). ಒಡಗು,: ಅಮೇಲೆ ಮನೆ ಒಡಗಿ ನೆಲ ಗುಡಿಸಿ 
ಆಯಿತೆಂದರೆ, ಒಂದೆರಡು ಕ್ಷಣ ನಿಟ್ಟುಸಿರಿಗೆ ಅವಕಾಶವಾಗುತ್ತದೆ 
(ಮರಮ. ೬)- ಉಡುಗೈು? ಪರಾ. [ಆ ಉಡುಗ್ಯು] 

ಒಡೆ, ಒಡ (ಕ್ರಿ). ೧. `ಸೀಳು; ಬಿರಿ; ಭಿನ್ನವಾಗು; ಸ್ಫೋಟಸು: 
“ಒಡೆ - ಸ್ಫೋಟನೇ, ದ್ರಮ್ಮೇಚ” (ಶಮಧಾ); ಪನ್ನೆರಡು ತಲೆಯ 
ಪಾವುಮಂ ಚಂದ್ರನೊಡೆದುದುಮಂ . . . ಕನಸುಗಳಂ ಕಂಡು (ವಡ್ಡಾರಾ. 
೮೫-೨೭). ೨. ಚೂರುಮಾಡು ; ಛಿದ್ರಿಸು; ಹೋಳುಮಾಡು; 
ಭೇದಿಸು; ಸೀಳು: ಸಾಹಸದರಿಚಕ್ರವ್ಯೂಹಮನೊಡೆದೊನ್‌ (ಎಇ. 
IX, ೧೮-೧೩ ; 600); ಕುಮಾರನೆರಡುಂ ಕಣ್ಗಳುಮನೊಡೆದು ಕುರುಡಂ 
ಮಾಡಿದ (ವಡ್ಡಾರಾ. '೭೫-೨೩) ; ನುಚ್ಚುನೋೂಖಾಗೊಡೆವೆಂ ತದ್ರತ್ನರಶ್ಮಿ 
ಪ್ರಕಟಮಕುಟಮಂ (ಸಂಪಭಾ. ೭-೧೩); ಮಣ್ಣಕೋಂಟಿಯಂ ನಂಬಿ ಕಲ್ಲ 
ಕೋಂಟಿಯನೊಡೆವ ಮನ್ನೆಯನುಮಂ(ಧರ್ಮಾಮೃ. ೮-೫೧). ೩. ಬಿಡು; 
ಹೊರಬರು; ಕಾಣಿಸಿಕೊಳ್ಳು; ಹುಟ್ಟು: ತಳಿಕೊಡೆದ ಮಾಮರನ 
(ತೊ ರರಾ. ೬-೧೨-೨೦) ; ಮೊಗ್ಗೊಡೆದ ತಾವರೆಯ ಮೊಗ್ಗೆಗೆ ಸಮವಹ 
ಮೊಲೆ (ಅಂಜಚ. ೮-೫೦); ಒಡೆದಿಲ್ಲ ಇನ್ನು ಮಕ ಖಾಸಿ (ಗರಿ. ೮೮-೧೨). 
೪. ಬೇರ್ಪಡಿಸು; ವಿಭಾಗಿಸು ; ಬಿಡಿಸು: ಮಡದಿಯರಿಲ್ಲ ಮಂಡೆಯ 
ಸಿಕ್ಕನೊಡೆವರೆನ್ನೊಡೆಯ ಕೋ ಎನುತೆ ನೀರೆಜ್‌ದ (ನೋಹತ. ೨೧-೨೫) ; 
ಪಾದವನ್ನು ಗಣವಾಗಿ ಒಡೆಯುವುದೇ ಅಲ್ಲದೆ ಅಂಶವಾಗಿಯೂ ಒಡೆಯುವ 
ಹಾಗಿರಬೇಕು (ಕೈ ಏಡಿ. ೧೪೭). ೫. (ಸ್ವರೂಪ) ಕೆಟ್ಟುಹೋಗು: 
ಒಡೆದ ಪಾಲಂತೆ ಮೂಲಗುಣಂ ಕಿಡದೆ (ಧರ್ಮಾ ಮೃ. ೫-೯೯); ಒಡೆವ 
ಸಮಯದೊಳು ಹಾಲೊಳಗೆ ಸುಣ್ಣದ ತಿಳಿಯ ಬಿಡಲು ಚುಮ್ಮನೆ ತಿಳಿವು 
ದದು (ಸೂಪಶಾ. ೨-೫). ೬. ಬಿಚ್ಚು ; ತೆರೆ: ವಾಗ್ದೇವಿಯ ಭಂಡಾರದ 
ಮುದ್ರೆಯನೊಡೆದಂ . . . ಕವಿರತ್ನಂ (ಗದಾಯು. ೧-೩೮) ; ಲಕ್ಕೋಟಿ 
ಒಡೆ (ರೂಢಿ). ೬. ಅರ್ಥವನ್ನು ಹೇಳು; ಬಿಡಿಸಿಹೇಳು: ಒಗಟನ್ನು 
ಒಡೆ (ರೂಢಿ). ೮. ನೀರೂರು; ಸ್ರವಿಸು: ಆಸೆಯಿಂದ ಮಗುವಿನ 
ಬಾಯಲ್ಲಿ ನೀರೊಡೆಯಿತು (ರೂ). ೯. ಬೇರ್ಪಡು ; ಬೇರೆಯಾಗು; 
ವಿಭಾಗವಾಗು; ಬಿಟ್ಟುಹೋಗು: “ಸುಮಾರು ಕ್ರಿ.ಶ. ೧೦೫೭ರ 
ಹೊತ್ತಿಗೆ ಕನ್ನಡ - ತೆಲುಗು ಲಿಪಿಗಳು ಬೇರೆ ಬೇರೆ ಎಂಬ ಭಾವನೆ ಬರು 
ವಷ್ಟು ಎರಡಾಗಿ ಒಡೆದಿದ್ದೆವು ಎಂದು ಭಾವಿಸಬಹುದು  (ಸಂಶೋಧ. ೪). 
ಒಡ್ಗ: ೧. "ಒಡಮಡಕೆ' ಪರಾ. 

ಒಡೆದಾಡು - ಬಿಚ್ಚಿ ಹೇಳು: ನೇರ್ವಟ್ಟ ವಸ್ತ್ರ ತೊಲಗಿದ ಮೇಲಾದು 

ದನುರ್ನಿಯೊಳೊಡೆದಾಡಬಹುದೆ (ಧರಡ. ೧೧-೯೧). ಒಡೆದುಮೂಡು = 
೧. ಒಡೆದುಕೊಂಡು ಹೆಟ್ಟು. ಸೀಳಿಕೊಂಡು ಹೊರಬರು : ಚೇಳ 
ಬೆನ್ನಿ ನೊಳೊಡೆದುಮೂಡುವ ಬಾಲವೃಶ್ಚಿಕೆದಂತೆ ಮಸೆದಿಹ ಬೋಳಿ 


ಯಂಬುಗಳು (ಕು ವ್ಯಾ ಭೀ. ೧೦-೯). ೨. ಸ್ಪಷ್ಟವಾಗಿ ಮೂಡು ; |' 


ಪ್ರಕಟಿವಾಗು: ಹೃದಯದೊಳೊಡೆದುಮೂಡಿದ ಜ್ಞಾನದೃಷ್ಟಿಗಳೊದ 
ಗಿತು ಪರಶಿವನಾಮ (ಮೋಹತ. ೨೧-೩೭). 

[ದೇ. ॥ ತಮಿ. ಒಡಿ, ಉಡೈೆ; ಮಲ. ಒಡಿ, ಉಡ, ಉಡೆ ; ತುಳು. 
ಒಡಿ, ಒಡೆ; ಕೊಡ. ಒಡೆ, ಒಡ ; ತೆಲು. ಒಡಪಿ ಇ ಬಿರುಕು ; ಕೋಲಾ, 
ನಾಯ್ಕಿ. ಪರ್ಜಿ. ಓಡ್‌; ಗಡಬ. ಒರ್‌ ; ಗೊಂಡಿ. ಓರ್‌) 


೧3೨೧೨ 


ಒಡೆಗಲ್ಲು 


| ಒಡೆ (ನಾ). ೧. ಒಡೆದಿರುವಿಕೆ; ಚೂರಾಗಿರುವಿಕೆ; ಭಂಗ. 


೨. ಮುರಿದ ವಸ್ತು; ಮುರುಕಲು: “ಒಡೆ - ಸ್ಫೋಟನೇ, ಭಿನ್ನ 
ದ್ರಮ್ಮೇಚ > (ಶಮಧಾ. ನ). ೧, ೨: ಒಡೆಯೆಂಬುದು ಬೇಡೆಂಬುದು 
ಕಾಡೆಂಬುದು ಭಾಂಡಶಕಲ ಪಕ್ಕಣದವಜಕೊಳ್‌ ಕೂಡಿದೆ ನುಡಿಯಲ್ಲ 
5 ದೆಯಾ ನಾಡೊಳಗಿಲ್ಲ (ಹಮ್ಮಾರ. ೧-೪೬). "ಒಡೆಗಂಚು' ಪರಾ. 
[ಆ ಒಡೆ] 
ಒಡೆ "ವಡ್ಡೆ? ನೋ. 
ಒಡೆ (ನಾ). ಪ್ರಭು; ಯಜಮಾನ; ಸ್ವಾಮಿ: ಪುತ್ತೂರುಜೆ ಶಿವ 
ಮಾರಮ್ಮಂ ದುಣ್ಣಗೆರ್ಗ್ಗಂ ನಲ್ಲತ್ತೂರೊಡೆ ಒಗ್ಗ ಮನೆಬಳೆಗಮುಂ 
(ಎಕ. ೫. ಕೋಲಾರ. ೨೩೧-೨; ಸು. 800); ಬೋಗಣ್ಣನು ಗೋಪಣ್ಣನು 
ತಮ್ಮಿಬ್ಬರೊಡೆ ಅವೂರ ಹಸಯಮಾ (ಎಕ. ೫೭1೪, ತಿರುಮ. ೧೫೩-೨; ?). 
"ಒಡೆಯ? ಪರಾ. (ದೇ. ॥ ತಮಿ. ಉಡ್ಕೆ - ಆಸ್ತಿ, ಸಂಪತ್ತು] 
-ಒಡ್ಕೆ, -ಅಡ್ಕೆ, -ಅಕ್ಕಿ (ಪ್ರ). ಪಕ್ಷಾರ್ಥವನ್ನು ಸೂಚಿಸುವ 
ಪ್ರತ್ಯಯ : “ಪಕ್ಸಾರ್ಥವನ್ನು ತಿಳಿಸುವಾಗ ಧಾತುವಿಗೆ ಸಾಮಾನ್ಯವಾಗಿ 
ಭೂತ ಭವಿಷ್ಯತ್‌ ಕಾಲಸೂಚಕ ಪ್ರತ್ಮಯೆಗಳ ಮುಂದೆ ಒಡೆ ಎಂಬ 
ಪ್ರತ್ಮಯವು ಸೇರುತ್ತದೆ? (ಕೈಪಿಡಿ. ೫೦); ಆವೊನಾನುಂ ಕಿಡಿಪೊನುಳ್ಳೊಡೆ 
(ಇಆ. ಭಗ, ೨೮೬-೫ ; 752) ; ಇದಂ ಕೆಡಿಸಿದರೊಳರಪ್ಪೊಡೆ (ಇಆ. 30, 
೧೨೭-೧೩ ; 804); ಶ್ರುತದೊಳ್‌ ಭಾವಿಸಿ ನೋಲಕಸ್ಬೊಡೆ (ಕವಿರಾ. ೧-೫); 
ಮಿಡಿದೊಡೆ ತನಿಗ(ವು3೯ ರೆಸಂ ಬಿಡುವೆವು (ಪಂಪಭಾ. ೧-೫೬) ; ಕಾದು 
ವೊಡೊರ್ವನೆ ಬಲ್ಲಿದಂ... ನುಡಿವೊಡೆಲ್ಲರುಂ ಮುಂತಜಕಿಯರ್‌ (ಶಮದ. 
೨೫೦ ಪ್ರಯೋ). -ಅಡೈ್ಕೆ : ಬೆಸೆದೊಡೊಸೆದಡೆ ಕೊಲಲ್‌ ರಕ್ಷಿಸಲಂತಕ 
ರಾಜನಬ್ಧಸಂಭವನೆನಲ್‌ (ಎಇ. ೫111, ೩೩೦-೧೧ ; 929) ; ನುಗುನಾಡ 
ರಾಮನೆಂದಡೆ (ಎಇ. ೪1, ೧೬-೭ ; 1057); ಇಜಾದಡೆ ಪನ್ನೆರಡು ಪಣಂ 
(ಸೌಇಇ. ೩1-, ೧೨೬-೩೨; 1082) ; ಎಲ್ಲಿ ನೋಡಿದಡಲ್ಲಿ ಮನವೆಳಸಿದರೆ 
ಆಣೆ (ಬಸವ. ೪೪೫); ಆ ದೇಶಾಧೀಶ್ವರನ ಭುಜಪ್ರತಾಪಮೆಂತೆಂದಡೆ 
(ಎಇ. xIx, ೨೨೯-೧೬ ; 1179). - ಅರ್ಕ: ಪಣ್‌ ಮಹಾಪಾತಕನ ಪೋದ 
ಲೋಕಕ್ಕಾತನ್ತಾಂ ಫೋಕುಮೆನ್ನರದುವೇಮ್ಬಿರಿದೇ (ಕಣ. 11, ೪-೧೪; 
918) ; ಹಸಿವಾದರೆ [ಪಾಕಾಂ. ಡೆ] ಊರೊಳಗೆ ಭಿಕ್ಷಾನ್ನಗಳುಂಟು 
(ಮಹಾದೇ. ೧೯೯); ನಿಮ್ಮ ಚಿತ್ತಕೆ ಬಹರೆ ತನ್ನಭಿಮತವನವಧರಿಸು 
[ಕುವ್ಯಾಆ. ೮-೧೧). 


1) 
ಒಡೆಕುಟ್ಟು "ಒಡೆಗುಟ್ಟು' ನೋ. 
ಒಡೆಗಂಚು (ನಾ). ಒಡೆದುಹೋದ ಕಂಚು: ಒಡೆಗಂಚ [ಪಾಕಾಂ. 
ಒಡಹೆಂಚ] ಹೊಯಿದೊಡೆ ದನಿ ಭಿನ್ನವಾದಂತೆ ಅದಜಕಿಂದ ಉಭಯ 
ಭಿನ್ನವಾವುದು ಹೇಳಿರಣ್ಣಾ (ಕೋಲಶಾಂ. ೯). 
[ಒಡ್ಕೆ * ಕಂಚು] 
ಒಡೆಗಚ್ಚು (ಕ್ರಿ). ಒಡೆಯುವಂತೆ ಕಚ್ಚು; ಬಲವಾಗಿ ಕಚ್ಚು: 
ಔಡನೊಡೆಗಚ್ಚಿದಳು ಬೊಬ್ಬಿಜ್‌ದೆದ್ದಳೊಳಗಂದು (ನಿಭಾಗ. ೫-೬-೩೧). 
[ಒಡೆ + ಕಚ್ಚು, (ಆ ಕರ್ಚು;)] 
ಒಡೆಗಲಸು (ನಾ). ಚೂರುಗಳನ್ನು ಬೆರಸಿದುದು ; ಚೂರುಗಳಿಂದ 
ಮಿಶ್ರವಾದದ್ದು : ಬಲುಸರಳ. ಸರಿವಳೆಯ. ಮಿದುಳೊಡೆಗಲಸುಗಳಡಾ 
ಯುಧದ ತಳುಕಿನ ಕೊಳುಗುಳದ ಜಯಸಿರಿಯ ಕಾಹಿನೊಳಾರು ನೀನೆಂದೆ 
(ಕುವ್ಯಾಸ. ೨-೭೮). [ಒಡೈ * ಕಲಸ್ಕು] 
ಒಡೆಗಲ್ಲು (ನಾ). (ಕಾಳು ಮೊದಲಾದುವನ್ನು) ಒಡೆಯುವ ಬೀಸು 
ಕಲ್ಲು: ಕಲ್ಲೇ ಬೀಸೋಕಲ್ಲೆ ಸಕ್ಕರೆ ಒಡೆಗಲ್ಲೆ (ಜಗೀತೆ. ೩); ಅಕ್ಕಿ 
ಬೀಸೋಕಲ್ಲೆ ಸಕ್ಕರೆ ಒಡೆಗಲ್ಲೆ (ನಾಸದ. ೬೪). 
[ಒಡೆ * ಕಣ್ಣು (ಕಲ್ಯ) 


10 


35 


40 


45 


ಒಡೆಗಾರಳು ೧೨೧೩ 


ಒಡೆಗಾರಳು (ನಾ). ಒಡ್ಕತಿ; ಯಜಮಾನಿ (ಕ). 
[ಒಡ್ಮೆ * -ಗಾರ (ಆ -ಕಾಜ) 4 -ಅಳ್ಳು (ಆ -ಅಳ್ಯ್‌)] 
ಒಡೆಗಾರ್ಶಿ (ನಾ). ಒಡತಿ; ಯಜಮಾನಿ (9). 
[ಒಡೆ * -ಗಾರ (ಆ. -ಕಾಅ) * -ತಿ (ಆ. ಇಇತ್ತಿ)] 
ಒಡೆಗುಟ್ಟು, ಒಡೆಕುಟ್ಟು (ಕ್ರಿ). ಒಡೆಯುವಂತೆ ಕುಟ್ಟು, ಬಡಿ: 
ಬಿಟ್ಟಿ ಮಂಡೆಯಲೊಡೆಯನೊಡಲಲಿ ಥಟ್ಟುಗೆಡಹಿದರೊಡಲುಗಳನೊಡೆ 
ಗುಟ್ಟಿದರು ಬಸುಜುಗಳನಡಿಗಡಿಗವನಿಯಲಿ ಹೊರಳಿ (ನಿಭಾಗ.೭-೨-೨೩); 
ನಸುದೇವನುದರದಿ ಪುಟ್ಟದನೆ ಪಲ್‌ಮಸೆವ ದನುಜರೊಡೆಗುಟ್ಟದನೆ 
(ಕನಕ- ೧೧೩-೩). ಒಡೆ ಕುಟ್ಟಿ: ನಾಲಗೆಯ ಮೊಟ್ಟಮೊದಲಿಗೆ 
ಕೊಯ್ದು ಸತಿಯೊಡನಟ್ಟಿ ಹಾಸಂ ಮಿಗುವ ವದನವನಿಟ್ಟೊರಸಿ ತಲೆಯೆತ್ತಿ 
ನೋಡಿದ ತೆಲೆಯನೊಡ£ಡೆ3 ಕುಟ್ಟ (ಬಸಪು. ೪೫-೩೦) ; ಕವಿಕವಿದು 
ಬಸದಿಗಳನಧಿಕಾರವದಿ ಹಿರಿದೊಡ (ಡೆ) ಕುಟ್ಟ (ಬಸಪು. ೫೨-೪೮). 
[ಒಡೈ + ಕುಟ್ಟು] 
ಒಡೆಗೆಅತ (ನಾ). ೧. ಒಡೆದಿರುವ ಕೆರೆ; ಭಗ್ನತಟಾಕ : ಒಡ್ವಡೆ] 
ಗೆಜಕಿ ಜೀರ್ಣ ಕೂಪದೆಡೆ ಬಿಟ್ಟ ಸುರಾಲಯ ನೀರಸದ್ರುಮಂ . . . ಎಂಬೆಡೆ 
ಗಳೊಳಿರ್ದ ಪಾವು ಕೊಳಲಪ್ಪು ದಸಾಧ್ಯಮಿಳಾತಳಾಗ್ರದೊಳ್‌ ( ಖಮದ. 
೩-೪೧) ; ಒಡೆಗೆಜಯಂ ನಂಬಿ ಮನಂಬಿಡೆ ಬೆಳಸಿಂಗಾಸೆಗೆಯ್ವನುಂ 
(ಧರ್ಮಾಮೃ. ೧೧-೮೩). ೨. ಒಂದು ಊರಿನ ಹೆಸರು: ಒ(ಡೆ] ಗೆಜಕಿಯ 
ತೆಜ್ಯಣಂ ಕಲ್ಲು[ಣ್ಹಂ] (ಸೌಇಇ. 1-1, ೯-೩೨; 862) ; ಸ್ವಸ್ತಿ ಸಮಸ್ತ 


ಮರ್‌ (ಕಇ. 11, ೮-೧೧; 1071). [ಒಡೆ * ಕೆಲಿ] 

ಒಡೆತ (ನಾ). ೧. ಒಡೆಯುವಿಕೆ. ೨. ನರಗಳ ತುಡಿತದಿಂದ ಆಗುವ 
ನೋವು : ಆರೋಚಕ, ಅತಿದಾಹ . . . ಸಂದುಗಳಲ್ಲಿ ಒಡೆತ, ಬಳಲಿಕೆ, 
ಬಹಳವಾಗಿ ಮೂತ್ರ ವಿಸರ್ಜನೆಯಾಗುವುದು ಈ ಲಕ್ಷಣಗಳಿರುವುದೇ 
ಆಮಜ್ವರವೆನಿಸಿಕೊಳ್ಳುವುದು (ಸಕವೈ. ೯೭); ನನಗೆ ಆರೋಗ್ಯವಿಲ್ಲ. 
ಒಡೆತ ಮತ್ತು ಸಂಧಿವಾತಗಳಿಂದ ಸಂಕಟಿಪಡುತ್ತಿದ್ದೇನೆ (ಪುನರು. ೧೫೮). 

[ಒಡೆ *--ತ್ವ) ಕ 

ಒಡೆತನ (ನಾ). ಒಡೆಯನಾಗಿರುವಿಕೆ; ಯಜಮಾನತ್ವ ಪ್ರಭುತ್ವ: 
ಭೂಭಾಗದೊಡೆತನ ಕೌಶಿಕಂಗಾದುದು (ಹಚಕಾ. ೧೦-೧೮) ; ಬಡವ 
ನಿಧಾನನ ಪಡೆದಂತು ಮೂಜಗದೊಡೆತನ ತನಗಾದಂತು (ಅಂ ಜ ಚ. 
೪-೧೩೪); ಯಿ ಧರ್ಮದ ಸ್ವಾಸ್ಥಿಯ ವಕಲುವಔ£ಒಡೆ]ತನ ಯಿ 
ಧರ್ಮದ (ಎಕ. ೪111, ಕೀರ್ಥಹ. ೧೬೬-೫೪ ; 1619); ಬಡತನ ಒಡೆತನ 
ಕಡೆತನಕುಳಿದಾವೇನ ಎದೆಹಿಗ್ಗು ಕಡೆಮುಟ್ಟ ಬಾಳಿನ ಕಡಲಾಗ ಅವನ 
ಮುಳುಗಿಸಬ್ಮಾಡ (ಗರಿ. ೧೦೩-೧೩೬) ; ಬಡತನ ಒಡೆತನಗಳು ಸ್ಥಿರವಲ್ಲ 
(ಸಮಾಲೋ. ೩೪). [ಒಡೆ * -ತನ] 

ಒಡೆತಿವಿ "ಒಡೆದಿವಿ ನೋ. 

ಒಡೆತು "ಒದೆಯದು' ನೋ. 

ಒಡೆತುಳಿ "ಒಡೆದುಳಿ? ನೋ. 

ಒಡೆದಿನಿ, ಒಡೆತಿವಿ (ಕ್ರಿ). ಒಡೆಯುವಂತೆ ಚುಚ್ಚು, ತಿವಿ: 
ತೋರಹತ್ತದ ಬಿಗಿಯುರಗಬಂಧದಲಿ ಬಿಚ್ಚುವ ಬೀಸುವೊಡೆದಿವಿ 
[ಪಾಠಾಂ. ಎಡೆಗವಿ]ವ ಬಿಗಿದು ಬೀಳು ವ ಭರದಲೇಳುವ (ನಿಭಾಗ. 
೧೦-೩೯-೯). ಒಡೆತಿವಿ?: ಬಿಲನ ದ್ವಾರವನು ಬಳಿಕಲ್ಲಿ ಕಾಣದೆ ಧಾರು 
ಣಿಯನೊಡೆತಿವಿದು ವಿಲಯದ ಭ್ಸೈ ರವನವೊಲು ಬಂದು (ತೊರರಾ. 
೪-೨-೨೯); ದೆಸೆಗಳ ಬಸುಜನೊಡೆತಿವಿದು (ನಿಭಾಗ. ೪-೯-೩೧) ; 
ಕದನದೆ ಕಾಲಾಳ ಮೇಲೆ ಕೈಯಿಕ್ಕದೆ ಮದೆಕೆರಿಗಳನೊಡೆತಿವಿದು (ಕಂನವಿ. 


೧೮-೬೦). | ಒಡೈ + ತಿಮ್ಮಿ] 


25 


35 


45 


ಲ 
pad 


ಗುಣಸಂಪನ್ನರ್ನುಡಿದು ಮತ್ತೆನ್ನರೊಡ([ಡೆ3ಗೆಜಕೆ ಮಲ್ಲ[ರಸ]ಮ ಪರಾಕ್ರ |290| ಒಡೆಮುರಿ (ಕ್ರಿ). ಭಂಗಿತನಾಗಿ ಹಿಂದಿರುಗು: ನಾವು ರಕ್ಕಸನಾಯ 


ಒಡೆಮೆಟ್ಟು 


ಒಡೆದುಳಿ, ಒಡೆತುಳಿ (ಕ್ರಿ). ಒಡೆಯುವಂತೆ ತುಳಿ, ಮೆಟ್ಟು: 


ಪುರದ ನಾರಿಯರ ಕಣ್ಮನವನೊಡೆದು [ಫಾಕಾಂ. ಕಣ್ಮನಗಳಂ ತು]ಳಿವುತುಂ 
(ನಂಬರ. ೩-೬೭) ; ದಳೆವ ಬಗಿದು ಮಹಾರಥರನೊಡೆದುಳಿದು (ಕುವ್ಯಾಕ. 
೯-೩); ಉರವಣಿಸಿ ನೃಪಭಟಿರ ಬಲುಮೋಹರವನೊಡೆದುಳಿದು (ನಿಭಾಗ. 
೧೦-೫೯-೪೬). ಒಡೆತುಳಿ: ಬಿದ್ದನರನೊಡೆತುಳಿದು ಮೇಲುಬ್ಬೆದ್ದು 
ಕವಿಕವಿದಾಳು ಕುದುರೆಯ ಬಿದ್ದಿನಲಿ ಬೇಸಣ್‌ಸಿದೆರು (ಕುವ್ಯಾ ಕ. 
೧೧-೩೮) ; ಅನ್ಕಗಜವೆಂದೀಕ್ಷಿಸುತ್ತುತ್ತನ್ನರೋಷದಲೊಜೆತುಳಿವನಪ್ಪಳಿಸಿ 
ಸುಂಡಿಲಲಿ (ನಿಭಾಗ. ೮-೨-೨೮). ([ಒಡೈ * ತುಳ್ಳಿ (ಆ ತುಟ್‌,)] 


ಒಡೆಬಡಿ.(ಕ್ರಿ). ಒಡೆಯುವಂತೆ ಬಡಿ, ಹೊಡೆ: ಅಡುವ ಕಿಚ್ಚಿನ್ನ 


ಬಹುದೆ ಮನೆ ಸುಡುವಾಗ... ಜೀವ ತನ್ನದೆನ್ನಬಹುದೆ ಮಿಕ್ಳು 
ಹೋಹಾಗ ಇವನೊಡೆಬಡಿದು ಕಳೆ (ವಚಸಂ. ೭೨-೬೯); ಬಾಯನೊಡೆಬಡಿ 
ಮಾಸೆಗೀಳ್‌ ಕುರುಳ್ಳೊಯ್‌ (ಚೆಬಪು. ೪೦-೪೯). [ಒಡ್ಮೆ* ಬಡಿ] 


ಒಡೆಬೀಳ್‌ (ಕ್ರಿ). ಒಡೆಯುವಂತೆ ಬೀಳು: ನಮಃಶಿವಾಯಯೆಂಬ 


ವೃದ್ಧಧ್ವನಿ ಪುಟ್ಟಿ ಕೊಡಂಗಳಮೇಲೊಡೆಬಿಳ್ಲು [ಪಾಕಾಂ. ಒಡಬಿರ್ದು, 
ಒಡಂಬೀಳ್ಲು]ಕುಳ್ಳಿರ್ದರ ಮುಖದೊಳಂ ಕಣ್ಮೊಳಂ'ಮೆಯ್ಕ್ಮೊಳಂ ತುಪ್ಪಂ 
ಚೆಲ್ಲೆ (ನಂಬರ. ೬-೪೧). [ಒಡೆ * ಬೀಳ್ಕ್‌ (ಆ ಬೀಲ್‌) 


ಒಡೆಮಗುಚು (ಕ್ರಿ). ಒಡೆದು ತಲೆಕೆಳಗಾಗು : ಬ್ರಹ್ಮಾಂಡವೊಡೆ 


ಮಗುಚುವಂದದಿಂ ಬೊಬ್ಬಿರಿದು ಸುರಿದನವನಂಬುಗಳ (ತುರಂಗ. 
೬೬-೨೦). [ಒಡೈ * ಮಗುಚು (ಆ ಮಗುಟ್ಡು)] 


ಕಯ್ಮಲಿ ಸಾಯೆವೆನುತೊಡೆಮುರಿದರತಿರಥರು (ಕುವ್ಯಾದ್ರೋ. ೧೬-೧೫). 
(ಒಡೆ, * ಮುರಿ) 


ಒಡೆಮುರುಚು (ಕ್ರಿ). ಒಡೆಯುವಂತೆ ತಿರುಗಿಸು: ರಾಣಿ ಹಲುಬಿದ 


ಳೊಡೆಮುರುಚ ಹೆಣಗಿದಳು ಖಳನೊಡನೆ (ಕುವ್ಯಾಸ. ೧೫-೨೩) ; ದುರುಳ 
ನೀಪರಿಯಿಂದಲಾಕೆಯ ಕರವಿಡಿಯಲೊಡೆಮುರುಚಿ ಭಯದಿಂದಿರದೆ 
ಬಾಗಿಲ ದಾಟ (ಯವಿಸ. ೧೫). [ಒಡೈೆ * ಮುರುಚು (ಲ ಮುರಿಚು)] 


ಒಡೆಮುರುಹು (ಕ್ರಿ). - ಒಡೆಮುರುಚು : ಹಿಡಿವ ಮಿಗಂಗಳ ಬಿಡದಿರೆ 


ಬಾಯೊಳು ಬಡಿಗೋಲ್ಲಳನಿಕ್ಕಿ ಕಿವಿಯ ಒಡೆಮುರುಹಿದೊಡೊದೆಜುವ 
ಶಬ್ದ ವಿಪಿನದೊಳೆಡೆಗೊಂಡುದು (ಮೋಹತ. ೧೯-೨೦). 
[ಒಡೆ * ಮುರುಹು] 


ಒಡೆಮುುಜಿಕಿ, ಒಡಮುರ್ಕ್ಮಿ (ಕ್ರಿ). ೧. ಚೂರಾಗುವಂತೆ ಮುರಿ; 


ಹೋಳಾಗಿ ಸೀಳು; ಭಂಗಿಸು: ಕಡಲ ಕಡುಹಿನ' ಬಹಳ ಲಹರಿಯ 
ನೊಡೆಮುಜಕಿವ (ಕುವ್ಯಾದ್ರೋ. ೨-೬೭) ; ನಲ್ಲುಡಿಯೊಳೆ ಹಯಮಂ 
ಚಲಮಂ ಬಿಡು ಅಲ್ಲದೊಡೀಗಳೆ ಪಡೆಯನೊಡೆಮುಜಕಿವೆಂ (ರಾಮಾಶ್ವ. 
೯೨-೧೪). ಒಡಮುರ್ಮಿ: ೨. ಭೇದಿಸಿಕೊಂಡು ಹೊರಬರು; 
ಮೊಳಕೆಯೊಡೆ : ಹರಿದಾರಿ ಹಬ್ಬಿದೆರಿಹೊಲದ ಎದಿಯಮ್ಮಾಲ ಕಟ್ಟ 
ತೇನೊ ಕವನ ಒಡಮುರಿದು ಎದ್ದ ದವನ (ಹಾಡುಪಾ. ೧೦-೧೧) ; 
ಒಡಮುರಿದೆದ್ದು ನಾಲ್ಕೂ ಕಡೆಗೆ ಕೈಚಾಚಿ ನಿಂತಲ್ಲೆ: ಬೇರು ಬಿಟ್ಟಿವೆ ವೃಕ್ಷ 
(ನೆಅಮು. ೩೧). [ಒಡೆ, * ಮುಸಿ] 


40| ಒಡೆಮೆ "ಒಡಮೆ? ನೋ. 
ಒಡೆಮೆಟ್ಟು (ಕ್ರಿ). - ಒಡೆದುಳಿ: ಆರೋಹಕರ ಮುಂದಲೆಯ ಸೆಳೆದೊಡ 


£ಡೆ3ಮೆಟ್ಟಿದನು (ಕುವ್ಯಾಗ. ೧-೫೮); ತುಂಡಿಸಿದನಾ ದ್ರೋಣ ಮಂಚದ 
ಕಾಲೊಳೊಡೆಮೆಟ್ಟ (ಸಂಭಪ. ೧೮೯೯೯); ಕೆಡೆಮೆಟ್ಟಿ ಕರ್ಮಮುಮ 
ನೊಡೆಮೆಟ್ಟಿ ಬೊಮ್ಮ ಮುಮನೆಡೆಗಲಿಸಿ ದಾಂಟಿ ಸಂಸ್ಕತಿ ಜಲಧಿಯಂ 
(ಸಾನಂಚ. ೧-೪೦); ಅಘವನೊಡೆಮೆಟ್ಟ ಕಾಮನ ನಿಟ್ಟಿಲುವ ಮುಣಿದು 
(ಜೀವಂಚ. ೧-೧೧). [ಒಡೆ + ಮೆಟ್ಟು] 


ಒಡೆಯ, 


ಒಡೆಯ್ಯ (ನಾ). ೧. ಪ್ರಭು; ಯಜಮಾನ; ಸ್ವಾಮಿ: ಕೆಸುಗೊಳ 
ಮೊಡೆಯ ಜಿನಾಮ್ಮಜ್ಸಿ (ಎಕ: 1೪, ಹೆಗ್ಗಡ. ೪-೩; 750); ಒಡೆಯ 
[ರ] ದೇವರೆಂದು ನಿನಗಿತ್ತೊಡೆ ಪಟ್ಟಿ ಮನುರ್ಕಿದಪ್ಪೆ (ಸಂಪಭಾ. ೪-೬); 
ಒಡೆಯರ ಮನೆಗೆ ಬಂದ ಬಂಟಿರಂತೆ (ಧರ್ಮಾಮೃ. ೧೦-೩೬) ; ಮನೆ 
ಯೊಳಗೆ ಮನೆಯೊಡೆಯನಿದ್ದಾನೊ ಇಲ್ಲವೊ (ಬಸವ. ೯೭); ಒಡೆಯ 
ಬಂದರೂ ಒಡೆದ ಪಾತ್ರೆ ಕೂಡಲಿಲ್ಲ (ಗಾದೆ). ೨, ಉಳ್ಳವನು; ಹಣ 
ವಂತ; ಐಶ್ವರ್ಯವಂತ: ಸ್ವಾಮಿ ಭೃತ್ಯಸಂಬಂಧಮುಮನೊಡೆಯ 
ಬಡವರೆಂಬ ದೇಶಭಾಷೆಯುಮಂ (ಸುಕು ಮಾ. ೧೧-೩೪ ವ); ಬಡವ 
ನೊಡೆಯರೆಂಬಿರ್ವರೊಳಂ -ಸುಖಮಿಲ್ಲದೊಡಂ (ಜೀವಸಂ. ೮೩-೧೬ ವ). 
೩. [ವೀಶೈ] ಜಂಗಮ: ಒಡೆಯರಿಗೆ ಉಂಡೆಯ ಮುಚಿದಿಕ್ಕಿ ಭಕ್ತ 
ನಾದೆನೆಂಬ ಮಾತ ಸಮ್ಯಕ್‌ ಶರಣರು ಮೆಚ್ಚುವರೆ (ಅವಚಂ. 
೨೨೦-೧೦೧೬) ; ಒಡೆಯರಂ ಕರೆದು ಕರದೊಳಗುದಕವಿತ್ತು ನಿನ್ನಡಿಗಳಂ 
ಪ್ರಕ್ಷಾಳನಂಗೆಯ್ದುಕೊಳ್ಳೆ ೦ದು (ಸಿದ್ಧೇಪು.೨೨-೫೨). "ಉಡೆಯ' ಪರಾ. 

ಒಡೆಯರ್‌ ಎ ಮೈಸೂರು ಅರಸು ಮನೆತನದ ಹೆಸರು: ಈ 
ವಿಜಯನೇ ಒಡೆಯರ : ವಂಶದ ಮೂಲಪುರುಷನಾದೆ ಯದುಒಡೆಯರು 
(ಒಡೆಕ, ೩). 

[ಒಡೆ -* -ಅನ್‌. / ತಮಿ. ಉಡ್ಕೆಯವನ್‌, ಉಡೈಯಾನ್‌ ; ಮಲ. 
ಉಡಯವನ್‌, ಉಡಯದ್ಕು ಉಡಯಾನ್‌; ತುಳು. ಒಡಯೆ, ಒಡೆಯೆ ; 
ಕೊಡ. ಒಡೆವೇ; ತೆಲು. ಒಡಯಡ್ಕು ಒಡಯುಡು] 

ಒಡೆಯ್ಯ (ಪ್ರ). ಉಳ್ಳ; ಇರುವ : *ಇದಜಕೊಳಿದುಂಟಿಂಬರ್ಥದೊಳು 

ದಯಿಪುದುಳ್ಳೊಡೆಯ ವಂತ ಶಬ್ದಂ” (ಶಮದ.'೨೦೬); ಪಸಿವುಂ 
ನೀರಲಕ್ಕಿ ಮೊದಲಾಗೊಡೆಯ ಇಪ್ಪತ್ತೆರಡು ಪರೀಷಹಂಗಳುಮಂ ಸೈರಿಸಿ 
(ವಡ್ಡಾರಾ. ೧-೫); ಒಡೆಯ ಪ್ರ ಪ್ರತ್ಯ ಯಕ್ಕೆ - ಪೆರ್ಮೆಯೊಡೆಯಂ . 
ಜೌಣೊಡೆಯಂ (ಶಮದ. ೨೦೬ ಪ ಪ್ರಯೊಲಿ. [?) 

ಒಡೆಯಕಾರ (ನಾ). ಯಜಮಾನ; ಪ್ರಭು: ಅಂಥ ರಾಸುಗಳನ್ನು 
ಮೇಲೆ ಹೇಳಿದ ಒಡೆಯಕಾರರು ಹಿಡಿದು ಅಥವಾ ಹಿಡಿಸಿ ದೊಡ್ಡಿಗೆ 
ದಾಖಲ್ಮಾಡುವರು (ಗ್ರಾಮಾಕ. ೧೦೬). 

[ಒಡೆಯ್ಮ+ -ಕಾರ (೮ -ಕಾಜ)] 

ಒಡೆಯ ಚ್ಚ ಸೆಟ್ಟಿ (ನಾ). ಒಬ್ಬಾತನ ಹೆಸರು: ಅದಿಸೆಟ್ಟ ಪ ೧ ಒಡೆ 

ಯಚ್ಚ ಸಿಟ್ಟ ಜಕ್ಕಿಸೆಟ್ಟ (ಎಕ. 11, ೨೫೨-೫೮; 1184). 
[ ಒಡೆಯ * ಅಚ್ಚ * ಸೆಟ್ಟಿ] 

ಒಡೆಯದು, ಒಡೆತು (ನಾ). ಉಳ್ಳುದು: ದಸಕಣ್ಣುಗ ಮಣ್ಣದಲಯಾ 
ಒಡೆಯದು ತನಗೆಯುಂ (ಎಕ. ೫ (8), ಚಿಕ್ಕಬ. ೧೦೪-೧೪ ; 500?) ; 
ಇಂದ್ರನೀಲ ಮಾಣಿಕದೊಳೋರಂತಪ್ಪ ಬಣ್ಣಮನೊಡೆಯದು ಮಲಯ 
ಸುಂದರನೆಂ ಬಾನೆಯುಂಟು (ವಡ್ಡಾರಾ. ೩೪-೧೯). ಒಡೆತು : ಕಜಕಿಗೊರ 
ಲಾತನಾತ್ಮ ವಿಟ ತತ್ತ್ವಮನುಂಟೊಡೆತಾಗಿ ಮಾಡಿ ಬಾಂದೊಣಕೆಯನೆ 
ಪೊತ್ತು ಗಾರಿಗೆ ಕ[ವ]ಲ್ಲೋಟ್‌[ಗೆಯ್ಬಿ] ದನ್‌ (ಪಂಪಭಾ. ೬-೬೫). ([?) 

ಒಡೆಯವಚು, ಒಡೆಯವುಚು (ಕ್ರಿ). ಒಡೆಯುವಂತೆ ತಬ್ಬು, 
.— ಅದುಮು, ಹಿಸುಕು: ಮಿಡುಕಿದನು ಸಾತ್ಮ*. ವೃಕೋದರ 


ಶ್ರಿ 0 
ನೊಡೆಯವಚಿದನು (ಕುವ್ಯಾದ್ರೊ 6. ೧೯೨೨೯). ಒಡೆಯವುಚು : 
ಕುಸಿದರೆ ಕಾಲೊಳೊಡೆಯವುಚ (ಕುವ್ಯಾದ್ರೋ. ೩-೩೬). 


` [ಜಡೆ * ಅವಚ್ಚು (ಎ ಅಮರ್ಚು)] 
ಒಡೆಯವುಚು "ಒಡೆಯವಚು' ಸೋ. 
ಒಡೆಯಿಕ್ಕು (ಕ್ರಿ). ಓಡೆದುಹಾಕು ; ಚೂರುಮಾಡು : 'ತನ್ನನೆತ್ತಿಕೊಂ 
ಡಾಗ್ರಹನನೊಡೆಯಿಕ್ಕು ವಂತಿಕ್ಕಿ ಪೋಪುದುಂ (ಚಂದ್ರಪು. ೫-೪೧ ವ). 
[ಒಡೆ * ಇಕ್ಕು) 


೧೨೧೪ 


>|. 


50 


45 


ಒಡೆವಾಯ್‌ 


ಒಡೆಯಿಡು (ಕ್ರಿ). - ಒಡೆಯಿಕ್ಳು: ವಿಷ್ಣುಗುಪ್ತನೀಶನ ಬರವೀವೆದಂ 

ತಡೆದನೆಂದು ಕನಲ್ಲೊಡೆಯಿಟ್ಟೊಡೊಂದು ಪೋಟನಿತಜಕೊಳಿರ್ದುದೊಂದು 

ಕಡಿ ನೀಠದೊಳಿರ್ದಪುದೆಂಬರೆಲ್ಲರುಂ (ಸಮಸ. ೯-೮) ; ಆಲುಗಿ ಕೊಂಬಂ 

ಕಿತ್ತು ಪುಲಿಯ “ತೆಲೆಯೊಡೆಯಿಟ್ಟು ಸುಲಿದು ಚರ್ಮವನು (ರಾಘಚ. 

೧೭-೭೦). [ಒಡೆ * ಇಡ್ಕು) 

ಒಡೆಯಿಸು, ಒಡೆಸು (ಕ್ರಿ). ೧. ಒಡೆಯುವಂತೆಮಾಡು ; ಚೂರು 
ಮಾಡು; ಮುರಿ: ನುಡಿನೋಟ ಸರಸಗಳಿಂದ ಅಡಿಗಡಿಗಬಲೆ 
ಯರಂತರಂಗದ ತಡೆಯೊಡೆಯಿಸುತಿಹನೇನನೆಂಬೆ (ಭರಚ. ೬-೭೯) ; ಮನೆ 
ಕಟ್ಟಲು ಕಲ್ಲು ಒಡೆಯಿಸಬೇಕು (ರೂಢಿ). ೨. (ಹಾಲು) ಸ್ವರೂಪ 
ಕೆಡುವಂತೆ ಮಾಡು; ಹುಳಿಯಾಗಿಸು : ಕಡುಹಸನಂಬಡೆದ ಹಾಲೊ 
ಳಗೆ ನೆಲ್ಲಿಯ ಕಾಯ ಪುಡಿಯುಮಂ ಹೊಯ್ದು ಒಡೆಯಿಸಿ ನೀರುಮಂ 
ಬಸಿವುತಡಕೆಯಂದದೊಳುಂಡೆಯಂ ಮಾಡಿ (ಸೂಪಶಾ. ೬-೧೬). 
ಒಡೆಸು: ೧. ಹನುಮಂತದೆ ವರಿಗೆ ಒಡೆಸಿದ ತೆಂಗಿನಕಾಯಿ 

" (ಗಂಮಾಯಿ. ೧೫). [ಒಡ್ಮೆ + -ಇಸ್ಕು] 

ಒಡೆಯಿಆ (ಕ್ರಿ). ಒಡೆಯುವಂತೆ ಕುಕ್ಕು, ೨ ಹೊಡೆ : ಮದ್ಮ 
ಭಾಂಡವನು ಕಲ್ಲಮೇಲೊಡೆಯಿಆ್‌ದು ಬಲವನು ತಲ್ಲಣಿಸಲಪ್ಪಳಿಸಿ( ನಿಭಾಗ. 


೧೦-೮೫-೧). [ಒಡೆ * ಇಲ] 
ಒಡೆಯುಚ್ಚು (ಕ್ರಿ). ಒಡೆಯುವಂತೆ ಸೀಳು; ಭೇದಿಸು: ಹಿಡಿ 
ಮೊಲಂಗೊಂಡೊಡೆಯುಚ್ಛಿಕೊಂಡು [ಪಾಠಾ ಂ. ಡೊಡೆವುಬ್ಬೆಗೊಂಡು, 


ಡುವೊಡೆ ಯುಚ್ಚಿಕೊಂಡು, ಡುವೊಡೆವುಚ್ಚಿಕೊಂಡು, ಡೆಡೆ ಉಚ್ಚಿಕೊಂಡು) 
ನಂಬಿಯುಂ ತುಂಬರನು ಮುಳಿಯೆ ಪೆರ್ಬಲವೆಲ್ಲವಂ ಮರ್ಬಿನೊಳಡಂಗಿಸೆ 
(ನಂಬಿರ. ೧೮-೩೮). [ಜಡೆ * ಉಚ್ಚ (ಆ ಉರ್ಚು)) 
ಒಡೆಯೆಸು (ಕ್ರಿ). ಒಡೆಯುವಂತೆ, ಸೀಳುವಂತೆ ಬಾಣವನ್ನು ಬಿಡು, 
” ಪ್ರಯೋಗಿಸು: 'ಚಂದ್ರಾರ್ಧಶರದಲಿ ನೊಸಲನೊಡೆಯೆಚ್ಚ 
(ಕುವ್ಕಾ ವ್ಯಾದ್ರೋ. ೧-೫೬) ; ಮುನಿದು ನೋಡಳುಕಿದೊಡೆ ನಿನ್ನ ಕಿಂಕರನಲ್ಲೆ 
ನುತೆ. ಕಥವನೊಡೆಯೆಚ್ಚ (ಜೈಮಿಭಾ. ೧೩-೩೪). 
[ಒಡೆ + ಎಸು] 
ಒಡೆಯೇಳ್‌ (ಕ್ರಿ). ಒಡಕು ಕಾಣಿಸಿಕೊಳ್ಳು ; ಒಡೆದು ಮೇಲಕ್ಕೆ 
ಏಳು : 'ಮೇಲೆ ನಿಚ್ಚಂ ಪರಿವ ದಿನಮಣಿಯ ಮಣಿರಥದ ಗಾಲಿಗಳ 
ನೇಮಿಗಳ ಪೊಯ್ಲಿಂದಲೊಡೆ[ಪಾಳಾಂ, ದೆ ಪುಡಿವಡೆದ]ಯೆದ್ದ ಸಾಲ 
` ಹೊಂಗೋಟಿದೆನೆ ಗೊನೆಗಳಿಂದೆ ಳ್ವ. ದೂಳಲ್ಲಿಗಲ್ಲಿಗೆ ನಭದೊಳು 
(ಜೈ ಮಿಭಾ. ೩-೨೧). [ಒಡೆ * ಏಳ್‌ (೮. ಏಲ್‌,)] 
ಒಡೆಯೊತ್ತು (ಕ್ರಿ). ಒಡೆದು ಹೋಗುವಂತೆ ಒತ್ತು, ಅದುಮು: 
ಅಂತು ಪೊಕ್ಳುದನಾ ಸಿಂಹಂ ಪಾಯ್ದು ಗಂಟಲನೊಡೆಯೊತ್ತಿ ಕೊಂದು 
(ಪಂಚತಂ. ೨೮೪-೧೩) ; ಖಾತಿಯೊಳಂಕುಶದಿನೊಡೆಯೊತ್ತಿ ಬಿಟ್ಟನು 
ಗಜವಂ (ಕುವ್ಯಾದ್ರೋ. ೩-೫೩). [ಒಡೆ + ಒತ್ತು] 
ಒಡೆವರಿ (ಕ್ರಿ). ಒಡೆಯುವುದಕ್ಕೆ ಹೋಗು, ಪ್ರಯತ್ನಿಸು: ತ 
ತಾ ಬೀಳುವುದ ಕಂಡು ತಳ್ಳಿ ಹಗೆಯಾಗಲೇಕೆ ಒಡೆದುದ ಕಂಡು ಒಡೆ 
ವರಿಯಲೇಕೆ (ಸರ್ವವ. ೩೮-೧೯೫). [ಒಡೆ + ಪರಿ] 
ಒಡೆವಾಯ್‌, ಒಡೆಹಾಯ್‌ (ಕ್ರಿ). ಒಡೆದು ಹಾಯು; ಸೀಳಿಕೊಂಡು 
ಹೋಗು: ನಡೆನೆತ್ತ ನೀಲಾಚಲಶಿಖರದ ಕಲ್ಲ ಪಡಿಯೊಳಗಿದ್ದ ಕೆನ್ಸೀರು 
 ಡೆವಾಯ್ಕಂತೆ ಕೋಹಿತಧಾರೆ ಸುರಿದು ಕಿಗ್ಗಡಲಲ್ಲಿ ಪಾಟ ಸೂಯ 
(ಮೋ ಹತ. ೧೨-೬೦). ಒಡೆಹಾಯ್‌ : ಜೋಡನೊಡೆಹಾಯ್ಡಂಬು 
ಧರಣಿಯೊಳಾಡಿದವು (ಕುವ್ಯಾಭೀ. ೮-೪೭) ; ಜೀವವ ತೆರಳಿಚಿದನೊಡೆ 
ಹಾಯ್ದು ದಾತ್ಮಜ್ಮೋತಿ (ತೊರರಾ. ೩-೫-೧೯) ; ಪರಬಲವನೊಡೆ 
ಹಾಯ್ದು (ನಿಭಾಗ, ೬-೧೦-೨೩). [ಒಡೆ + ಪಾಯ್‌] 


ಒಡೆವೊಯ್‌ 


ಒಡೆವೊಯ್‌, ಒಡೆಹೊಯ್‌ (ಕ್ರಿ). ಒಡೆಯುವಂತೆ ಹೊಡೆ: ಧುರ 
' ದೊಳರುಹದ್ದಾಸರಾಯನ ವರ ಕೃಪಾಣದ ಪೊಗರು ಪೊಗರಿಲ್ಲರಿನೃಪಾಲರ 
ಶಿರೆನನೊಡೆವೊಯಿದೆತ್ತೆ (ಸಾಳ್ವಭಾ. ೨-೨೩). ಒಡೆಹೊಯ್‌ : ಕವಿದು 
ಮುಂದಲೆನಿಡಿದು ರಾವ್ತರ ತಿನಿದು ಜೀವವ ಕಳಚಿ. ಕೆಲಬಲದವರ ಕೆಡೆ 
ಹೊಯ್ದಹಿತಘಾಯವ ನೋಟದೊಡೆಹೊಯ್ದು (ಕುವ್ಯಾಭೀ. ೪-೬೪), 
ನುಡಿ ಹೆಣ್ಣೆಯೆಂಬರು ಸುಮ್ಮನಿಹಳು ನಮ್ಮನೊಡೆಹೊಯ್ದು ಹೋಗೆಂಬ 
ರದಕೆ ಮುಡಿ ಬಾಗಿ ನಗುತಿಹಳು (ಭರಚ. ೪೧-೪೮). 

[ಒಡೆ * ಪೊಯ್‌,] 

ಒಡೆಸೀಳ್‌, ಒಡೆಸೀಳು (ಕ್ರಿ). ಒಡೆದು ಸೀಳು; ಭಾಗಮಾಡು: 
ಹರನಿಭದೈತ್ಯನಂ ಸಂಹರಿಸಿ ಸೀಳುವ ಮಾರ್ಗದಿಂದೊಡೆಸೀಳ್ದನುರ್ಬಿನಲಿ 
(ಬಸಪು. ೨೧-೪೩). ಒಡೆಸೀಳು : ಹರಿಯದ ಬಿಜೀಿಗಾಯ್ಕೆ ತನ್ನಯ 
ಕರವ ಸಂಧಿಸಿ ನಾರ ಸೀಳಿದ ಪರಿಯಲೊಡೆಸೀಳಿದನು ಕೃಷ್ಣನು ತೋಳ 
ಬಲುಹಿನಲಿ (ಸಾಳ್ವಭಾ. ೧೧-೫೮). [ಒಡೈ * ಸೀಳ್‌,] 

ಒಡೆಸೀಳು "ಒಡೆಸೀಳ್‌' ನೋ. 

ಒಡೆಸು "ಒಡೆಯಿಸು? ನೋ. 

ಒಡೆಹಾಯ್‌ "ಒಡೆವಾಯ್‌' ನೋ. 

ಒಡೆಹೊಮ್ಮು (ಕ್ರಿ). ಒಡೆದು ತಲೆದೋರು, -ಪ್ರಕಟವಾಗು: 
ಕಪ್ಪುಹೆಸ್ಟಿನ ಕುರುಳ ಕರ್ಮುಗಿಲ ಬಸಿರಿಂದ ತೊಟ್ಟನೊಡೆಹೊಮ್ಮಿ 
(ಹೊಂಗಳು. ೧೭-೫). [ಒಡೈ + ಹೊಮ್ಮು (ಆ ಪೊಣ್ಮು)] 

ಒಡೆಹೊಯ್‌ '"ಒಡೆವೊಯ್‌'.ನೋ. 

ಒಡ್ಡ,, ಒಟ್ಟ, (ನಾ). ೧. ಕಲ್ಲು, *ಮಣ್ಣಿನಕೆಲಸಗಳನ್ನು ಮಾಡು 
ವವನು; ಒಡ್ಡುವವನು: ಕೆಚೆಯ ಕಟ್ಟಿಸುವ ಒಡ್ಡನ ಪ್ರತಾಪವನೇ 
ನೆಂಬೆನಯ್ಮ (ಶೂನ್ಯ ಸಂ, ೩೬-೧೯); ಕರೆಯೋ ಒಡ್ಡರೆಜಕಿಯನಂ 
(ಸಿದ್ಧರಾ. ೯-೩೯) ; ಕುಳಿ ತೆವರ ತಳಪಟವ ಮಾಡುವ ಪದಾಗ್ರದೆ ಸಲಿಕೆ 
ಗುದ್ದಲಿ ಹಾರೆಗಳ ಬಲುಗೆಲಸದೊಡ್ಡರ ಕಳಕಳದಿ ಬರುತಿರ್ದುದಸುರರಥ 
(ತೊರರಾ. ೫-೭-೧೨). ೨. ಒರಟು ಕೆಲಸ ಮಾಡುವವನು; ನಯ 
ನಾಜೂಕಿಲ್ಲದವನು: ಒಡ್ಡರಲ್ಲಿ ದೆಡ್ಡನಾಗಬಾರದು (ಗಾದೆ). 
೩. ಒರಿಸ್ಸಾ ದೇಶದವನು: ಚೀರನು ವೈರಮಂ ಬಿಸುಡು ಪಾಂಡ್ಮ 
ಕಡಂಗದಿರಂಧ) ರಂಧ್ರಮಂ ಪಾರದಿರೊಡ್ಡ ಗೊಡ್ಡಮನದಂ ಬಿಡು 
(ಎಕ. ೩11, ತಿಪಟೂ. ೧೨೮-೮ ; 1202). ಒಟ್ಟಿ : ೧. ಕಟ್ಟಿದೆಯೊಟ್ಟಣಸ್ಸಿ 
ಪನ್ನಿರ್ಬಣ್ತಿಗ ಮಣನ್ಸಿ (ಎಕ. ೫1], ತುಮಕೂ. ೫-೭ ; 995). 

ಒಡ್ಡರಗಾಡಿ, ಒಡ್ಡರಬಂಡಿ - ಆರೆಕಾಲುಗಳಿಲ್ಲದ ಚಕ್ರದಿಂದ 
“ಕೂಡಿದ ಕಡಮೆ ಎತ್ತರದ ಬಂಡಿ, - ಗಾಡಿ: ಒಡ್ಡರಗಾಡಿಯಿಂದ 
ಜಾರಿ ಬಿದ್ದರೆ' ಅಪಾಯ ಕಡಿಮೆ; ಮೈಲ್‌ ಟ್ರಿನಿಂದ ಬಿದ್ದರೆ ಯಮ 
ಲೋಕ ಪ್ರಾಪ್ತಿಯೇ (ಜೀವಾತ್ಮ. ೨೬೮); ನಕ್ಷತ್ರೆಗಳೆಲ್ಲ ಒಡ್ಡರಬಂಡಿಯ 
ಗಾಲಿಯಂತೆ ಇರುವ ವಿಶ್ವಕ್ಕೆ ಸೇರಿದುವು (ವಿಜ್ಞಾಕ. ೬೨) ; ಅವನ ಮನ 
ಸಿನ ಆತುರಕ್ಕೆ ವಿಮಾನದ ವೇಗ ಒಡ್ಡರಬಂಡಿಗಿಂತಲೂ ಕಡೆಯಾಗಿ 
ಕಂಡಿತು (ರಾಗಿಣಿ. ೨೬೩). 
[ಪ್ರಾ. ಓಡ್ಡ (ಆ ಸಂ. ಓಡ್ರ). 1 ತಮಿ. ಒಟ್ಟಯನ್‌ ; ಮಲ, 

ಒಟ್ಟಿನ್‌; ತೆಲು. ಒಡ್ಡೆ] 

ಒಡ್ಡ (ನಾ). ಮೂರ; ದಡ್ಡ: ನೀನು ಶುದ್ಧ ಒಡ್ಡ (ರೂಢಿ). 

(ಪ್ರಾ. ವೊಡ್ಡ] 

ಒಡ್ಡ (ನಾ). ೧. ರಾಶಿ; ಗುಂಪು; ಸಮೂಹ. ೨. (ಜೂಜಿನಲ್ಲಿ) 
ಪಣಕ್ಕೆ ಇಡುವ ದ್ರವ್ಯ: ಒಡ್ಡಮಂ ಪೇಟಕಮೆನೆ ... ಸಾಯಿರ ಗದ್ಯಾ 
ಣದ ಫೊನ್ನೇ ಸಾಲ್ಲುಂ (ಪಂಪಛಾ. ೬-೭೧ ವ); ಜೂದಿಂಗೆ ಪಲಗೆಗೆ ಪತ್ತು 
- ಸಾಸಿರ ನಿತ್ರಮೆ ಸಾಲ್ಗುಮೆಂದೊಡ್ಡ ಮಂ ನುಡಿದು (ನೇಮಿಪು. ೧೦-೨೮ ವ); 


೧೨೧೫ 


5 


ಅ 
೦ 


20 


40 


ಒಡ್ಡವಣೆ 


ಕಬ್ಬಿನ ಹಣಿದವನಾಡುವರಲ್ಲದೆ ಕಾಯದ ಹಣಿದವನಾಡುವರೆ ಮೇಲೊಡ್ಡೆ 
ವಾಯಿತ್ತೆಂದು ., ನೀನಿಕ್ಕಿದ ಜೂಜಿಂಗೆ ಹೊಯಿದು ಗೆದ್ದ ಸಿರಿಯಾಳ 
(ಬಸವ. ೬೭೯); ತಡೆಯದೊಡ್ಡ ವನಿಕ್ಕಿ ಭಂಡಾರವೆಲ್ಲವ ಪೊಡವಿಪ ಸೋತ 
ನೇನೆಂಬೆ (ನಾಗಕು. ೯-೧೧೬): ೆ 
ಒಡ್ಡಮಾಗು - ಗುಂಪಾಗು; ಸಂದಣಿಸು: ನಿನ್ನಿನಿತು ಸೈನ್ಮಮ 
ನೊಡ್ಡ ಮಾಗಿರಲೊಡ್ಡಿ ನಿಂದು (ನೇಮಿಪು. ೧೧-೧೩೨). 
[€ ಒಡ್ಡು. / ತಮಿ. ಮಲ, ಒಟ್ಟ; ತೆಲು. ಒಡ್ಡು, ಒಡ್ಡಿಮಿ] 

ಒಡ್ಡಂತಿ (ನಾ). ಹುಟ್ಟಿದ ದಿನೆ; ಜನ್ಮದಿನ: “ ಒಡ್ಡೆಂತಿ - ವರ್ಧಂತಿ 
ಹುಟ್ಟು ಹಬ್ಬ? (ತದ್ಭಕೋ. ೫); ಕಂತು ಮಹೋತ್ಸವಂ ರೆಶಿಯ ನೋಂಪಿ 
ವಸಂತನೃಪಾಲ ಪೂಜಿಯೊಡ್ಡಂತಿಯ ಪೂರ್ವದಾನತಿಥಿ (ದಶಕು. ೮-೧೭) ; 
ಆ ವಿಭುವಿನಪರಿಮಿತ ಸಂಭ್ರಮೋತ್ಯರ್ಷದಿಂ ತೀವಿದೊಡ್ಡಂತಿಯುತ್ಸವದ 
ವರ್ಣನೆ (ವರ್ಷವ. ೧-೬). *ವಡ್ಡಂತಿ' ಪರಾ. [ಆ ಸಂ. ವರ್ಧಂತಿ] 

ಒಡ್ಡಣ "ಒಡ್ಡವಣ್ಕೆ? ನೋ. 

ಒಡ್ಡಣ್ಯ “ಒಡ್ಯಾಣ? ನೋ. 

ಒಡ್ಡಣೆ "ಒಡ್ಡವಣ್ಣೆ' ನೋ. 

ಒಡ್ಡಣೆಗೊಳ್‌ (ಕ್ರಿ). ರಾಶಿಯಾಗು ; ಗುಂಪಾಗು : ಕಂಡಖಂಡಜ್ಞಾ 
ನದಿಕ್ಕೆಯ ಪರಿಯನಿದಿರಿಟ್ಟು ಮಂಡಳಿಸಿ ಕಲುಮರನಲೊಡ್ಡಣೆಗೊಂಡು 
ಮಾಡಿಸಿ ಹೆಸರುವಡೆದುದ್ದೆಂಡ ರೀತಿಯ (ಪ್ರಭುಲೀ. ೧೩-೩) 

[ಒಡ್ಡಣೆ (£ ಒಡ್ಡವಣ್ಕೆ) 4 ಕೊಳ್‌] 

ಒಡ್ಡತನ (ನಾ). ಒರಟುತನ; ನಯವಿಲ್ಲದಿರುವಿಕೆ : ಅನನ ತುಂಟ 
ತನ, ಒಡ್ಡತನ ಅವಳಿಗೆ ಬೇಸರವನ್ನುಂಟುಮಾಡುತ್ತಿರಲಿಲ್ಲ (ಮುನಿಮಾ. 
೬೨); ಈಗಲೇ ಅಷ್ಟೊಂದು ಒಡ್ಡತನ ಮಾಡಬಾರದು (ಮುನಿಮಾ. ೧೦೫). 

[ಒಡ್ಡ * -ತನ] 

ಒಡ್ಡದೇಂಕೆ (ನಾ). ಒಡ್ಡರಮೇಲೆ ಹಾಕುವ ತೆರಿಗೆ: ಅಸಗದೆಣಕ 
ತೊತ್ತುದೆಜಕಿ ಭಂಡಿದೇಖೆ ವೊಡ್ಡದೆಜಕೆ (ಎಕ. 1೪, ಹುಣಸೂ. ೧೩೭-೪೦ ; 
1162). [ಒಡ್ಡ 4 ತೆಜಕ್ಕಿ) 

ಒಡ್ಡಮರಸ (ನಾ). ಒಬ್ಬಾತನ ಹೆಸರು: ಈ ಧರ್ಮಮಂ ತಪ್ಪದೆ ಶ್ರತಿ 
ಪಾಳಿಸುವ ಒಡ್ಡಮರಸ (ಎಕ. ೪11, ಶಿವಮೊ. ೨೩-೧೪ ; 1115). 

[ಒಡ್ಡಮ್ಮ * ಅರಸ]. 

ಒಡ್ಡಮ್ಮು (ನಾ). ಒಬ್ಬಾತನ ಹೆಸರು: ಸಾನ್ತಳಿಗೆ ಸಾಯಿರದರಸ 
ನೊಡ್ಡಮ್ಮ (ಎಕ. ೪11, ಶಿಕಾರಿ. ೧೯೪-೩; 1007) ; ದಣ್ಣನಾಯಕೊಡ್ಡ 
ಮ್ಮ್ಮನ ಅಯ್ದುಂ ಮನ್ಹಿನ ಸಾಸಿವರ್‌ (ಮೈಆರಿ. ೧೯೩೧, ೭೪-೬೮; 1053). 

[ಒಡ್ಡ ? + ಅಮ್ಮ] 

ಒಡ್ಡಯಿಸು "ಒಡ್ಡಿಸು' ನೋ. 

ಒಡ್ಡಯ್ಸು "ಓಡ್ಡಿಸು ' ನೋ. 

ಒಡ್ಡವ (ನಾ). ವಿನ್ಯಾಸ; ರಚನಾಕ್ರಮ: ಹಲಗೆ ಬಳಪವ ಪಿಡಿ 
ಯದೊಂದಗ್ಗಳಿಕೆ . . . ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ 
(ಕುವ್ಯಾಆ. ೧-೧೫); ಪರರ ಬಗೆ ಪರರುಕ್ತಿ ಪರರುತ್ಕರುಷ ಸರರುನ್ನತಿಯೆ 
ಕೈತಿಯಪಹರಣೆ ಪರರುಪಮಾನ ಪರರೊಡ್ಡವದ ಪರುಠವದ . ಹರಹು 
ಹೊಗದಗ್ಗಳಿಕೆ (ತೊರರಾ. ೧-೧-೨). [ಆ ಒಡ್ಡು, * -ವ್ಯ] 

ಒಡ್ಡವಣೆ, ಒಡ್ಡಣ್ಯ ಒಡ್ಡಣೆ (ನಾ). ೧. ಗುಂಪು; ರಾಶಿ; 
ಸಮೂಹ್‌ : ಮುಗಿಲೊಡ್ಡವಣೆಯಾಕ್ಷಣ ಹರಿದು ನಿರ್ಮ ಲವಾಗದೇ 
(ಪ್ರ ಭಾಲೀ. ೨೪-೩೯). ೨. ಸನ್ನಾಹ; ಸಜ್ಜು : ಲಗ್ಗೆಯ ದೆಸೆಯ 
ದಿವಸ ಸದರನಿದರಮುಮಂ ಜಂತ್ರದೊಡ್ಡನಣೆಗಳುಮಂ ಭೂಮಾನ 
ಮುಮಂ ಪುಗುವ ಪೊಜಮಡುವ ನೀರಕಂಡಿಯೆ ಕುದುರೆಗಂಡಿಯ 
ತೆಆಫುಗಳುಮಛ ವಸುಷೇಣ ಬಳಸಿನೋಡುತ್ತುಂ (ಅನಂಪು.೧೧-೮೨ವ). 


ಒಡ್ಡವಣ್ಯೆ 


ಒಡ್ಡಣ್ಣ : ೧. ಮಿಸುಪಸಿಧೇನು ಮಾನ ನಿವಹಂ ಪೊಳೆವಡ್ಡಣದೊಡ್ಡಣಂ 
ವಿರಾಜಿಸುವುರು ಕೂರ್ಮ ಕೋಟಿಯಿಂ (ವರ್ಧಪು. ೮-೧೨), ಮರವೆ 
ಯೊಡ್ಡಣ ಕಲಹದೆಟ್ಟವಶುಚಿಯ ಬೆಸುಗೆ... ಈ ದೇಹವು (ಕೈಕವ. 
೧-೧೮-೧) ; ಒಡ್ಡಿಹ ರಾವುತರುಗಳ ಒಡ್ಡಣದಿಂದಾ ರಾಯನೋಲಗ 
ಕಣ್ಣೆಡ್ಡಮಾಯ್ತು (ಕುರಾಸಾಂ. ೧೮-೪೩). ೩. ಪಡೆ; ಸೈನ್ಯ: ಪೊಜ 
ಮಟ್ಟೊಡ್ಡ[ಪಾಠಾಂ. ಟ್ಟುರ]ಣಮನೊಡ್ಡೆ ಬಿಲ್‌ ಬಿಲ್ಲೊಳ್‌... ತಾಗಿ 
(ವ ಡ್ಹಾ ರಾ. ೧೪೮-೫); ಮನೋಭವನೊಡ್ಡಣದಂತೆ ತಂಡತಂಡದೆ ಪರಿ 
ತಂದು (ಪಂ ಸಭಾ. ೪-೩೫); ಬಹುಭಂಜನೆಯೊಡ್ಡಣದಿಂದಹಮಹಮಿಕೆ 
ಮಿಕ್ಕು (ಅನಂಪು. ೧೧-೫೯). ೪. ಯುದ್ಧರಂಗ: ತಅತಲ ನೇಸರ 
ಮೂಡುವುದುಮೊಡ್ಡ ಣಕ್ಕೇಟ್ಯ ೦ದರ್‌ (ಪಂಪಭಾ. ೧೧-೬). ಒಡ್ಡಣೆ: 
೧. ಮುಗಿಲೊಡ್ಡಣೆಯೊಡ್ಡಿತುಕಾರ ಕೊರ್ವಿನೊಳ್‌ (ಗಿ ರಿಕ. ೯-೩೬); 
ಮೇಲನಜಕಿಯದ ನೃಪನ ಬಾಳಿಕೆಗಾಳಿಗೊಡ್ಡಿದ ಸೊಡರು ನೀರದ ಜಾಲ 
ದೊಡ್ಡಣೆ ಸುರಧನುವಿನಾಕಾರ ಶವದುಡಿ* '*ುವ್ಕಾಸ. ೧-೫೧). ೫. ಒಡ್ಡು 
ವಿಕೆ; ಒಟ್ಟುವಿಕೆ. "ಕಡೊಡ್ಡಣೆ? ಪರಾ. ೬. “ಡಂಭ, ಡೌಲು” 
(ಪ್ರಥಣ್ಣ). [ಒಡ್ಡು * -ಆಣ್ಮೆ] 

ಒಡ್ಡನಣ್ಕೆ (ನಾ). ಸಂಗೀತದ ಒಂದು ಪರಿಭಾಷೆ (?): ನವ ರೀತಿ 
ಯೊಡ್ಡಯಿಸೆ ಒಡ್ಡನಣೆ ಮೇಲಡರೆ ಫೊಸದೇಸಿ ಪಜ್ಜಳಿಸೆ ಪಂಜಳಂ 
ಪಲ್ಲಯಿಸೆ (ಆನಾರ. ದೇ. ೧೮೨-೫). [?) 

ಒಡ್ಡನಿಸು "ಒಡ್ಡಿಸು? ನೋ. 

ಒಡ್ಡವೊಡಿಗೆ (ನಾ). ಒಂದು ಊರಿನ ಹೆಸರು: ಇಂಗಳಿಸರ ಬಾಗೆವಾಡಿ 
ಸಾಮಳವಾಡಿಗೆ ಒಡ್ಡವೊಡಿಗೆ ಮಧ್ಯವತ್ತಿ[್ಗ] ಪಿಪ್ಪರಗೆ ನಾಮಗ್ರಮೋ 
(ಸೌಇಇ, ಜ1-, ೮-೧೯ ; 862). [7] 

ಒಡ್ಡಳಿ "ಒಡ್ಡಟು) ನೋ. 

ಒಡ್ಡಳಿಸು (ಕ್ರಿ). ಸೈನ್ಯವನ್ನು ನಾಶಮಾಡು : ದಶಶತಕಂಗಳಿಂದೆ ಪರ 
ಾಳ್ಕೆಗೆ ಸಂದಿಹ ಸ್ವರ್ಣಭೂಮಿಯಂ ವಿಸಸನಕೊಡ್ಡದೊಡ್ಡಳಿಸಿ ವೈರಿಯ 
ನನ್ನಿಯ ನಲ್ಮೆಗಾಳೆಗಂ ಪೊಸತೆನೆ ಧಾತ್ರಿಗೆಂಬೊಲೆಸೆದಂ (ಅಮತಂ. ೨೬). 

[ಒಡ್ಡಳಿ (ಆ. ಒಡ್ಡಟಕ) ೬ -ಇಸ್ಕು] 

ಒಡ್ಡಲಕಿ, ಒಡ್ಡಳಿ(ಕ್ರಿ). ೧.ಒಡ್ಡುಕೆಡು; ಸತ್ರ್ವಗುಂದು; ಕ್ರಮತಪ್ಪು; 
ರೀತಿಗೆಡು: ಇವಂದಿರ ಪಾಡೆಟಿ ವಂದಮಂತಿರವೆ[ಆಳೊ]ಡ್ಡೆೇಆೀಯದಂತಿರೆ 
ನಮ್ಮವರೆಲ್ಲರಂ (ಕವಿರಾ. ೧-೧೩೦) ;' ಬರ್ಕೆ ನಿನ್ನ ಪಿರಿಯಣ್ಣನೆ ಪಣ್ಮನೆ 
ನೋಟ್ಟ ಮಾತನೊಡ್ಡಆಯದ ಗಂಡವಾತಂ (ಪಂಪಭಾ. ೩-೧೬); ನೆಟಲಂ 
ನೋಡಿದ ರೂಪಿನ ಪೊಟಪದು ಕನ್ನಡಿಯನೊರ್ಮೆ ನೋಡಿದೊಡಿರ 
ದೊಡ್ಡೆಟವುದು ನರೆತೆರೆಯಿಂ (ಅನಂಪು. ೩-೭೮). ೨. ನಾಶಮಾಡು; 
ಅಂದಗೆಡಿಸು: ಪೆಡೆಯಂ ಬೆಳೆಪ ಬಿರುದಪ್ಪವರ ಬಿರುದನೊಡ್ಡಲ ವೊನ್‌ 
(ಎಇ. 7೧1೪, ೨೫-೧೦ ; 685). ಒಡ್ಡಳಿ: ೧. ಹೆಡ್ಡರೆನ್ನೊಡೆವುಟ್ಟ 
ದನರೀತನೋಲೆಗೇಳೊಡ್ಡಳಿದೋಡಿದರ್‌ ತಪಕೆ (ಭರಚ. ೪೮-೪೨). 

[ಜಡ್ಡು * ಆರ್ಮ್‌] 

ಒಡ್ಡಾಯ (ನಾ). ಒಂದು ಬಗೆಯ ವರಸೆ (?): ರಕ್ಕೆಸನ ಕಂಡೊಡನೆ 
* *« ಮುಂಬರಿದು ಪಿಡಿದು ಘಾರಾ ಘಾರಿಯೊಡ್ಡಾಯವೆಂಬುತ್ಯಳಿಕೆಯೊಳ್‌ 
ನೋಡುವ ಕಣ್ಣೆ ಇಂಬಾಗೆ (ಲಕ್ಷ್ಮಭಾ ೩೪-೨೭). [ಒಡ್ಡು * ಆಯ್ಕ) 

ಒಡ್ಡಾರ (ನಾ). ೧. ಸಮಸ್ಯೆ; ಸ್ಪರ್ಧೆ: ದೊಡ್ಡಣ್ಣ ಚಿಕ್ಕಣ್ಣ ವೃಷಭಣ್ಣ 
ನಿಮ್ಮ ಯ ದೊಡ್ಡ ಮಾವನಿಗೆನಗೊಂದು ಒಡ್ಡಾರವೊಡ್ಡಿ ಜೆಯಿದ ನೀವು 
ತಿದ್ದಿಕೊಟ್ಟಿಡ್ಡಾಕೆ ಬಿಡಿಸಿರೈಯೆಂದ (ಭರಚ. ೪೩-೯೩). ೨. ವಿರೋಧ; 
ಹಗೆತನ :, ಕೊರ್ಬು ಸೂರುಳೊದನಿತ್ತಾಸರ್ಬೆಸಂಬೆತ್ತುದಾವರಿಸಿತ್ತಾಸೆ 
ಕನಲ್ಕೆ ಮಿಕ್ಳುದುರುಬಿತ್ತೊಡ್ಡಾರಮುಣಿತ್ತು ಕಾತರಮಿನ್ನೆಂತುಟು 
ಬಣ್ಣಿ ಸೆಂ (ಚಿಕವಿ. ೬-೭೫). [5-ತೆಲು. ಒಡ್ಡಾರ) 


೧೨2% 


5 


ಶಾ 
ಲಾ 


25 


90 


95 


40 


45 


ಒಡ್ಡಿಸು 


ಒಡ್ಡಾಸರ (ನಾ). [ಸಂಗೀತ] ವಾದ್ಯಪ್ರಬಂಧಗಳಲ್ಲಿ ಒಂದು ಬಗೆ: 
ಮಲಪು ರಿಗ್ಗವಣೆ ಒಡ್ಡಾ ಸರ ಪಡಿಸಣ ಚಮತ್ಕಾರ ಶಬ್ದ ಶೃಂಗಾರ 
ರೋಂಕಾರಂ ಮೊದಲಾದ ವಾದ್ಯ ಪ್ರಬಂಧಂಗಳಲ್ಲಿ ತನ್ನ ಸೇರುವೆಯ 
ನಾರೈ ಪುತ್ತ (ವಿರೂಪಾ. ೧ ವ). [1) 
ಒಡ್ಡಾಳು (ನಾ). ದಪ್ಪನೆಯ ಆಳು; ಸ್ಥೂಲಮನುಷ್ಯ: ಹೆಡ್ಡಾಳಾದರೂ 
ಒಡ್ಡಾಳಾಗಿರಬೇಕು (ಗಾದೆ), [ಒಡ್ಡ ಆಳ್ಕು (ಆ ಆಳ್ಕ್‌)) 
ಒಡ್ಡಿ, (ನಾ). ೧. ಜೂಜಿಗೆ ಒಡ್ಡುವ ಪಣ; ಪಂದ್ಯದಲ್ಲಿ ಒಡ್ಡುವ 
ವಸ್ತು: *ಗ್ಲಹನೆಂಬುದು ಜೂಜಿನ ಒಡ್ಡಿ? (ಹ ಲಾ ಯು. ೧೨೫-೭೪). 
೨. ಸ್ಪರ್ಧೆಯ ಮಾತು; ಹುರುಡಿನ ಮಾತು:' ಒಡ್ಡಿದ ಭೈರವ 
" ಬಲರಾಮನ ಪೆಟ್ಟು ದೊಡ್ಡಿತೆನುತ್ತೆ ನಿಸ್ಮುರದಿ ಒಡ್ಡಿಯ ನುಡಿದು ಕೃಷ್ಣಾಗ್ರ 
ಜಾತನಮೇಲೆ ಜಡ್ಡಿದ ಗದೆಯ ಗಾಯವನು (ಮೊ ಹತ. ೩೯-೧೩). 
೩. ದೊಡ್ಡಿ; ರೊಪ್ಪ: ಅವರಿಗೆ ಕೋಳಿ ಒಡ್ಡಿ, ಕುರಿ ಒಡ್ಡಿ, ಹಂದಿ 
ಒಡ್ಡಿಗಳೆಂದರೆ ಗದ್ದೆ ತೋಟಗಳಷ್ಟೆ ಮುಖ್ಯವಾಗಿದ್ದವು (ಮಲೆಮ. ೩೮). 
[< ಒಡ್ಡು] 
ಒಡ್ಡಿ (ನಾ). ನಾಲ್ಕರ ಗುಂಪು; ಚತುಷ್ಟ: ಮಾನು... ಎಂದರೆ 
ಹತ್ತು ಒಡ್ಡಿ ಮತ್ತೊಂದು ಮಾತ್ರ. ಒಡ್ಡಿಗೆ ಮೂರುಪಾವನಲಿ... 
ಚಂಪಿಯ ಲೆಕ್ಕ ಈ ಒಡ್ಡಿ- ಪಾವಲಿಗಳ ಮಿತಿಯಲ್ಲೇ ಇತ್ತು (ಚಿಗುಬ. 
೮೬). "ಉಡ್ಡ್ಜಿ' ಪರಾ. [ಡೇ. ॥ ತುಳು. ಉಡ್ಡಿ; ತೆಲು. ಉಡ್ಡ] 
ಒಡ್ಡಿಕೆ (ನಾ). ಒಡ್ಡುವುದು; ಎದುರಾಗಿ ಚಾಚುವುದು (1). 
(ಒಡ್ಡು, *- -ಇಕೆ] 
ಒಡ್ಡಿಗೆಜುಗೆ (ನಾ). ನಾಲ್ಕು ಗಜ್ಜುಗದ ಗುಂಪು (). "ಉಡ್ಡಿ 
ಗೆಜುಗ? ಪರಾ. [ಒಡ್ಡಿ ೬ ಗಜುಗ (ಆ ಗರ್ದುಗ)] 
ಒಡ್ಡಿತು (ಗು). (?) : ಮೊಜನಂದಮಪ್ಪ ಕಾಲೊರಸುವೊಡೊಡ್ಡಿತಪ್ಪ 
ಪರಡಂತಸಿದುಂಮಿಗೆ ಡೊಡ್ಡಿತಾದಮೇಣ್‌ ಕರಮಸಿದಾದ ಜಂಘಿ 
(ಲೋಕೋಪ. ೧೧-೫೨). ಔ ಈ ಪ್ರಯೋಗದಲ್ಲಿ "ಒರಸುವ ದೊಡ್ಡಿ 
ತಪ್ಪ ಪರಡು' ಎಂದಿರಬಹುದು. : [?) 
ಒಡ್ಡಿಪಾಡಿ (ನಾ). ಒಂದು ಸ್ಥಳದ ಹೆಸರು (?) : ಆಅಮಣ್ಣಮೆಗಾಲು 
ಮಗೊಕೆಮೊಗೆಯು ಒಡ್ಡಿಪಾಡಿಯುಂ ಗೊಯ್ಮಿನ್ಹಮ್ಮಗಳ್‌ (ಮೈ ಆರಿ. 
೧೯೩೨, ೫೮-೩ ; `ಸು. 825). [ಒಡ್ಡಿ? + ಪಾಡಿ] 
ಒಡ್ಡಿಯ (ನಾ). ಓಡ್ರ ದೇಶದವನು: ತುಳುವ ಮಗಧ ಮಾಳವ ಕೇರಳ 
ಒಡ್ಡಿಯ ಜಿನ ಜೊನೆಗ ಅರಿಮಣ ಕೊಂಕಣ (ಎಕ. ೪, ಬೀಲೂರು. ೩-೯೨; 
1397 ?) ; ಒಂದು ದೆಸೆಯೊಳೊಡ್ಡಿಯರು ಖುನ್ನ್ನೋಜಿಗಳೊಂದು ದೆಸೆ 
ಯೊಳು . .. ರಾಮನ ಮುಸುಕಿದರು (ಕುರಾಸಾಂ. ೨೦-೨೬). 
[ಪ್ರಾ. ಓಡ್ಡಿ ಆ ಆ ಸಂ. ಓಡ್ರೀಯ] 
ಒಡ್ಡಿಸು, ಒಡ್ಡಯಿಸು, ಒಡ್ಡಯ್ಸು, ಒಡ್ಡವಿಸು, ಒಡ್ಡೈಸು (ಕ್ರಿ). 
೧. ಒಡ್ಡುವಂತೆ ಮಾಡು ; ಚಾಚಿಸು : ಪೆರ್ಚುಂ ಕುಂದುಮನಜಕದು 
ಕಾಣಲುಂ ಕಾಣಿಸಲುಂ ಕಡಂಗಲುಂ ಕಡಂಗಿಸಲುಮಡಂಗಲುಮಡಂಗಿ 
ಸಲುಮೊಡ್ಡಲುಮೊಡ್ಡಿಸಲುಂ . . . ಜಾಣನಾಗಿ (ಪಂಪಭಾ. ೫-೪೩ ವ); 
ಪೂಣಿಸಿ ತನ್ನಂ ಬಿಡೆ ಪೊಯ್ದು ಪೋಪವಳನೊಡ್ಡೊಡ್ಡೆ ನುತ್ತೊರ್ವಳೊ 
ಡ್ಡಿಸಿ ಪೊಯ್ಯಲ್‌ (ಅನಂಪು. ೭-೨೯); ಮನೋಜನ ಕೊರಲಗಿ 
ಗೊಡಲೊಡ್ಡಿಸಿದರಾ ಮು ಗ್ಧ್ದ ಮುನಿವರೆನಾ (ತೊರರಾ. ೧-೫-೫೨). 
೨. ಆವರಿಸು; ಕವಿ; ಮುತ್ತು: ಈಯುಪಾಯದೊಳೆ ಕೀರ್ತಿಗೆ 
ಯೊಡ್ಡಿ ಸೆ ಕಾದೆ ನಾಂ (ಪಂಪಭಾ. ೮-೪೮) ; ಘೋರತಮಮೊಡ್ಡಿಸುವೊಡಾ 
ತಾರಕ ಮಂಡಳಮನೊಡ್ಡಿಕು೦ (ಅಜಿಪು. ೧೦-೫೧). ೩. ಸ್ಪರ್ಧಿಸು; 
ಹುರುಡಿಸು: ಬಿಗಿದೊಗೆದಾತ್ಮತುಂಗಕುಚ ಕುಂಭಮನೊಡ್ಡಿಪ 
ಪೂರ್ಣಕುಂಭಮಂ ಸೊಗಯಿಸುವಾತ್ಮಕೇಳಿ (ಪುಷ್ಟಪು. ೯-೧೦೦), 


ಒಡ್ಡಿ ಹಟ್ಟ 


೪. ಪ್ರೇರಿಸು; ಒತ್ತಾಯಿಸು: ಬಿಸುಟಾ ಧರಾಧಿಪತಿಯಂ ನಾರಾಯಣಾ 
ದೇಶಮೊ ಡ್ಡಿಸಿ ಪಾಂಡುಪ್ರಿಯಪುತ್ರರೊಳ್‌ ನೆರೆಯಲೆಂದಿಂಶೀಗಳಾಂ 
ಪೋದಪೆಂ (ಸಂಪಭಾ. ೧೩-೧೦೦); ವಿರಹಿಮೃಗಂ ದಲೊಡ್ಡಿಸುವವಂ 
ಮಧು ದಲ್‌ ಬಲೆಗಳ" ಲತಾಳಿ ದಲ್‌ (ಶಾಂತಿಪು. ೭-೧೨೪). ೫, ಅಡ್ಡ 
ಹಾಕು; ಅಡ್ಡವಾಗಿ ಇಡು; ತಡೆಯುಂಟುಮಾಡು: ಪಾಯ್ವ 
ಕೂರ್ಗಣೆಗೆ ಬದ್ದರಮೊಡ್ಡಿಪ (ಚ ೦ದ್ರ ಪು. ೫-೧೦೬) ಸಿರಿ ಬರಲ್‌ 
ಮೊಳಕಾಲನೊಡ್ಡಿಸಿದ ಕಡು ಹೆಡ್ಡರಿರವಾಯ್ತು ನಿನ್ನ ತೆಜನು (ಸಮ್ಮಕಾ. 
೧೦-೫೦). ೬, ಎದುರಾಗು ; ಪ್ರತಿಭಟಿಸಿ ನಿಲ್ಲು: ಅತಿಭೀಮರ್‌ 
ಜಿತಕಾಮರ್‌ ನುತನಾಮರ" ಮದನನಿದಿಕೊಳಿಲ್ಲೆನೆ ಹೋಹೋ ಸತಿ 
ಕಾಮಿತ ಮನದಿಂ ಪಾರ್ವತಿ ಬಳೆವನ್ನೆವರಮಿರ್ಪ ತಪಮೊಡ್ಡಿ ಪುದೇ 
(ಗಿಂಕ. ೭-೬೧). ಒಡ್ಡಯಿಸು : ೬. ಬಿಜುತೋಡಿ ಬೇಡರೊಳ್‌ ನೆರೆದಿರ 
ಲಲ್ಲದೊಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಯೆ ತೀರ್ಗುಮೊ (ಸಂಪಭಾ. 
೮-೮೫). ೭, ಪ್ರದರ್ಶಿಸು; ತೋರಿಸು: ಭರತಶಾಸ್ತ್ರನಿರತೆಯರಪ್ಪ 
ಳೆಲಂಬರ್‌ ದೇನಿಯರ್‌ ಪಿರಿಬಾಗಿ ರಾಗರಸಮಂ ತುಂಬಿ ತುಳ್ಳಾಡುತ್ತು 
ಮಿಕೆ ನಾಟ್ಕಿಮನೊಡ್ಡಯಿಸಿದಾಗಳ್‌ (ಬಾ ಧಪು. ೬-೮೫ ವ); ನುಡಿವ 
ಸಗಾಡಿಕೆಯನೊಡ್ಡ ಯಿಸಿ ತಮ್ಮಯ ಖೋಡಿಯನು ತಾವಜಿಯರೆಂದನು 
ನಗುತ ಪ್ರಭುರಾಯ (ಪ್ರಭುಲೀ. ೧೪-೨೭). ೮, ಸೇರಿಸು: ಇನ್ನೇನು 
ಕವಿದು ಬಹ ಕತ್ತಲೆಗಾಗಿ ಎದೆಯ ಹಣತೆಗೆ ಎಣ್ಣೆ ಬತ್ತಿಗಳನೊಡ್ಡಯಿಸಿ 
ಸೊಡರು ಹೊತ್ತಿಸಿಕೊಳುವ ಹೊತ್ತಾಗಲಿಲ್ಲೇನು, ಹೇಳಿ-ಮುದುಕಯ್ಯ 
(ಕೋಗಿಲೆ. ೭೦-೫). ಒಡ್ಡಯನ್ಸು : ೯. ಕಡೆಗಣಿಸು; ಅಲಕ್ಷ್ಯ 
ಮಾಡು: ಮನೆಯೊಳ್ಮಯ್ಮೆಗೆ ಬಾತುಕೊಂಡು ಸಿರಿಯೊಳ್ಳಣ್ಣಾಣದೊಡ್ಡ 
[ಪಾಠಾಂ. ಟ್ವಿ])ಯ್ಸುವಂದಿನ ನಿೀೇಮಾರ್ಗೆ ಲೆ ನಿಮ್ಮನಾವಆಯೆಮೆಂ 
ದೆಮ್ಮಂ ತೊಡಂಕಿಕ್ಳುವಂದಿನ -** ಸೊರ್ಕಕ್ಕಟ ಮುಕ್ಕುವೋಗಿ ಕಡೆ 
ಯೊಳ್‌ ಭೈ ಕ್ಷಕ್ಕೆ ಪಕ್ಕಾದಿರೇ (ಸುಕುಮಾ, ೪-೨೬). ಒಡ್ಡವಿಸು ; 
ಪ. ಮುಗಿಲೊಡ್ಡ ನಿಸುವಂತೆ ಮಳೆ ಭೋರನೆಅಗುವಂತೆ... ಸಂಗೀತಮಂ 
ಪಾಡಿ (ಭಿಕ್ಸಾಚ. ೨-೪೧). ೧೦. ತೋಭಿಸು; ಮನೋಹರವಾಗು : 
ರಾಗರಸಂಬಡೆದೊಡ್ಡ ವಿಸೆ ರೀತಿ ನೂತನಂಬಡೆಯೆ ವಳಿ ವಿಳಾಸಂಬಡೆಯೆ 
(ಶಾಂತೀಶ್ವ, ೧೬-೬೭ ವ). ೧೧. ಪ್ರದರ್ಶಿತವಾಗು; ಕೋರಿಬರು: 
ಒಡ್ಡವಿಸಿತೆನ್ನಾಟಿ ನಗೆಯೊಳಗಡ್ಡಬಿದ್ದಳು ಪಾಂಡುಪುತ್ರರ ಬೊಡ್ಡಿ ಬಿಂಕ 
ದಲವರು ಬಿರಿದರು ಭೀಮ ಫಲುಗುಣರು (ಕುವ್ಕಾಸ. ೧೨-೪೩). 
ಒಡ್ಡೈಸು: ೬, `ಬರೆಯಲ್ಪಾರದು ಬಚ್ಚಿಸಲ್ಕರಿದು ಮಾಡಲ್ಕೂಡ 
ದೊಡ್ಡೈಸದಚ್ಚರಿ (ಅನಂಪು. ೧-೧೧೪) ; ಕಾಳಕೂಟದ ಬಹಳ ಧಾಳಿಗೆ 
ಶೂಲಿಯೊಡ್ಡೈ ಸುವವೊಲವನೀಪಾಲಕನ ಹಿಂದಿಕ್ಕಿ ತಡೆಜನು ಕಳಶಜನ 
ರಥವ (ಕುವ್ಯಾದ್ರೋ. ೧-೬೪). ೭. ಕಂತುವನೆ ಕಂಗೆಡಿಸಿಯೊಳಪೊಕ್ಕಂ 
ತರಂಗ ವಿಚಾರವೆಲ್ಲವ ಸಂತೆಯೆಂಗಡಿಯಂತೆ ಸೊನ್ನಲಪುರದೊಳೊಡ್ಡ್ವೈಸಿ 
(ಪ್ರಭುಲೀ. ೧-೪).' ೧೧. ನವರೀತಿ ಒಡ್ಡೈಸಿ [ಪಾಳಾಂ ಯೊಡ್ಡಯಿಸೆ] 
ಯೊಡ್ಡನಣೆ ಮೇಲಡಕರೆ ಪೊಸದೇಸಿ ಪಜ್ಜಳಿಸೆ ಪಜ್ಜಳಂ ಪಲ್ಲವಿಸೆ (ಅನಾರ. 
ಹ. ೧೩೦-೨೬) ; ಹೊಳೆವ ಹಲ್ಲಣ ಪಕ್ಕರಕ್ಕೆ ಗ ಸೌಂದರಾಧೀಶ್ವರನ 
ಸನ್ನಿಧಿಯೊಳೊಡ್ಡೈಸಿ ರೆಂಜಿಸಿದವು(ಸೌಂದಪ.೧೮-೧೨). ೧೨. ಧಾವಿಸು; 
ಮೇಲೆನುಗ್ಗು ; ಅಕೆಯಟ್ಟು: ನಿಲ್ಲದೊಡ್ಡೈಸೆನುತ ಸಾಹಸೆಮಲ್ಲ ಸಾರಥಿ 
ಗುಹೆ (ಕುವ್ಯಾದ್ರೋ. ೨-೩೪). [ಒಡ್ಡು * -ಇಸ್ಕು] 
ಒಡ್ಡಿಹಟ್ಟಿ (ನಾ). ಒಂದು ಊರಿನ ಹೆಸರು : ಶ್ರೀ ಕಾಳೇಶ್ವರ ದೇವರ್ಗ್ಗೆ 
ಹುಗ್ಗಿಗಲ್ಲಿಂದ ತೆಂಕಲು ಒಡ್ಡಿ ಹಟ್ಟಿಯ ಹೊಲವೇರೆಯಿಂ (ಸೌಇಇ. 120-1, 
೨೪೯೨-೭೯; 1147); - ಹಟ್ಟಿಣದ ದಾರಿಯಿಂ ತೆಂಕಲು ತಕ್ಕಿಲು ಒಡ್ಡಿ 
ಹಟ್ಟಿಯ ಗಡಿಂಬದ ಘಳೆಯಲು (ಸೌಇಇ. 1X-, ೨೯೭-೪೩ ; 1177). 
[ಒಡ್ಡಿ * ಹಟ್ಟ (ಆ ಪಟ್ಟಿ)) 


ಗಿಗಿ೩ 


ಒಡ್ಡು 


| ಒಡ್ಡಿಅಕಿ (ಕ್ರಿ). ಗುಂಪಾಗು : ಪೆಸರ್‌ ನಿನಗೆ ಕೇಳ್‌ ಮೊಸರ್‌ ಪೆಜರ್ಗೆ 


ನಿನ್ನ ಮೆಯ್ದೊಳ್ವ ದಡ್ಡಿ ಸಕ್ಕೆ ಗುಜಕಿಯಪ್ಪುದೊಡ್ಡಿ ಆದು ತಿಂಬರನ್ಯರ್‌ 
ಕ್ರಿಯಾವಸಾನ ವಿರಸಂಗಳಿಂದ್ರಿಯ ಸುಖಂಗಳ್‌ (ಆದಿಪು. ೩-೬೦). 
ತ [ಒಡ್ಡು * ಇ] 


ಕ | ಒಡ್ಡು, (ಕ್ರಿ). ೧. ಅರ್ಪಿಸು; ಈಡುಮಾಡು : ಅಣಿಯುಳ್‌ ದಾವಣ 


25 |. 


30 


ಮೊಡ್ಡು ವನ್‌ (ಎಇ. 1%, ೧೮-೧೧; 800) ; ಉರಿಗೊಡ್ಡಿ ಮೆಯ್ಮನಳ್ಳದೆ 
(ಇಅ. 201೪, ೭೦-೧೫; 9ನೆಯ ಶತ); ನೀನಾರ್ಗೆ ನಿನ್ನ ಪೆಸರೇನೀ ನಿಯ 
ಮಕ್ಕೆಂತು ಮೆಯ್ಯನೊಡ್ಡಿದೆ (ಪಂ ಪ ಭಾ. ೮-೩). ೨. ಪ್ರತಿಭಟಿಸು; 
ಎದುರಿಸು; ವಿರೋಧಿಸು; ಅಡ್ಡಿಮಾಡು : ಒಡ್ಡು - ಪ್ರತೀಕಾರೇ, 
ವ್ಯೂಹೇಚ? (ಶಮಧಾ) ; ಪೊಲನ ಕೊಳ್ತನೆನ್ನು ಬನ್ನೊಡ್ಡಿ ನಿನ್ನಾನೆಂಬ 
ಮಾತಂ ಕೇಳ್ದು (ಸೌಇಇ. X1-i, ೨೧-೬; 995); ಬಲ್ಲಿದಂಗೆ ಪೊಣ 
ರ್ದೊಡ್ಡಿದನಂತೆ ಕೆಟ್ಟೋಡುಗುಂ (ಧರ್ಮಾ ಮೃ. ೧೪-೧೦೨) ; ತರ್ಕ 
ಶಾಸ್ತ್ರದೊಳೊಡ್ಡಿ ತಗರು ತಗರಿನಂತೆ ಮಾರ್ಕೊಂಡು ಹೊಡೆದಾಡಬಹುದು 
(ಭರಚ. ೨-೯೧). ೩. ಇಡು; ಮಡಗು; ಇರಿಸು :. ಒಂದು ಮರದ 
ಕೆಲಗೆ ಪೊನ್ನ ಮಡಕೆಯೊಳ್‌ ಬೋನಮನೊಡ್ಡಿ (ವಡ್ಡಾರಾ. ೮೯-೧೩); 
ಸಹದೆ ನನನ್ನು ಪಂಥಕ್ಕೆ ಒಡ್ಡುವುದು ಯುಕ್ತನಲ್ಲ (ಕೃವಾ ಸ. 
೧೩೩). ೪. ಉಬ್ಬು; ಮೇಲೇಳು : ಬಟ್ಟತಪ್ಪ ಬಾಯ್ದೆಜಕಿ ತನುರೇಖೆ 
ಗೊಂಡ ಕೊರಲೊಡ್ಡಿದ ಪೆರ್ಮೊಲೆ ತೆಳ್ವಸಿಜ್‌ (ಪಂಪಭಾ. ೧-೧೦೮) ; 
ಮಿಂಚುವ ನಖಮಾದಮೊಂದಿದ ಬೆರಲ್ಲಳಡಂಗಿದ ಗುಲ್ಭಮೊಡ್ಡಿ ಶೋಜುವ 
ಮಡಂ (ಲೋಕೋಪ.೧೧-೩) ; ಮಡಿದೆ ಕೊಡಕೆಗಳೊಡ್ಡಿ ದುರದೊಪ್ಪಿಡಿಯ 
ನಡುವಿನ ಕೊಂಕಿದುಗುರಿನ ನಿಡುವೊಡಲ. .. ನಾಯ್‌ (ಕು ವ್ಯಾ ಅ. 
೧೩-೨೦). ೫. ಮುಂದಿಡು; ಎದುರಿಗೆ ಹಿಡಿ: ನೀನಿನ್ನಾವ ನೆವವ 
ಸೊಡ್ಡುವೆ ಪಾಪಿ (ಹಚಕಾ. ೮-೮); ಸಮರದ ಜಯವನವರಿಗೆ ಮಾಡಿ 
ನಿಮ್ಮಭಿಮತವನೀಡಾಡಿ ನಯವ ನೀವೊಡ್ಡುವರೆ ನಿಮ್ಮನು ನಿಯಮಿಸುವ 


` ರಾರುಂಟು (ಕುವ್ಯಾ ೪. ೧-೨೪). ೬. (ವ್ಯೂಹರಚನೆ) ಮಾಡು; 


ರಚಿಸು; ಸಿದ್ಧಮಾಡು : ಕುಲಧನಸಂಕುಲಂಗಳನೆ ಕಂದಿಡೆ ಯಿಟ್ಟಿವ 
ನಾಡಿ ಸೋಲ್ತನಾಕುಲಮತಿ ಮುಂಡೆ ಭಾರತಡೊಳೆೊಡ್ಡುವುದುಂ ಕಡು ನನ್ನಿ 
ಮಾಟ್ಬವೋಲ್‌' (ಪಂಸಭಾ. ೭-೭೨); ಬಲುಹ ನೀ ನೋಡುವರೆ ಪರ 
ಮಂಡಳಿಕರ ತಂದೊಡ್ಡು ಬಳಿಕೆನ್ನಳವನೀಕ್ಷಿಸು (ಕುವ್ಯಾಭೀ. ೩-೪೦). 
೭. ಹಾಯಿಸು ; ಬಿಡು: ತೋಟಕ್ಕೆ ನೀರೊಡ್ಡು (ರೂಢಿ). ೮, ಚಾಚು; 
ನೀಡು: ಪೂಣಿಸಿ ತನ್ನ6 ಬಿಡೆ ಪೊಯ್ದು ಫೋಪವಳನೊಡ್ಡೊಡ್ಡೆನುತ್ತೊ 
ರ್ವಳೊಡ್ಡಿಸಿ ಪೊಯ್ಮಲ್‌ (ಅನಂಪು. ೭-೨೯) ; ಧರೆಯ ದಾನಳೆ ಕೈ 
ಒಡ್ಡುವನೆ (ಪುರಂ ದ. ೨-೪೮-೧೦) ; ಒಡ್ಡಿದ ದಕ್ಷಿಣ ಹಸ್ತವೀ ಹಸ್ತ 
ವನೊಡ್ಡುವನಲ್ಲವೈ ಪೆಜರ್ಗೆ (ನಾಗಕು. ೧೦-೫೦) ; ಅರಮನೇ ತುಪ್ಪಕ್ಕೆ 
ಸೆರಗು ಒಡ್ಡು (ಗಾದೆ). 

ಒಡ್ಡಿ ಕೊಳ್‌, ಇಡ್ಡಿಗೊಳ್‌ - ೧. ಚಾಚಿ ಕೊಳ್ಳು; ನೀಡು: 
ಚಲಿಸದದಿರದೆ ಬೆನ್ನನೊಡ್ಡಿಕೊಂಡಿರೆ ಕಂಡು (ಸೇದಿರ. ದೇ. ೬೪-೧೪). 
೨. ಅಡ್ಡವಾಗಿ ಇಟ್ಟುಕೊ: ಸಲೆ ಸೀರಿಸಿದೇಣಿಗಳ ಮೇಲೆ ಸುಭಟರು 
ತಲೆನರಿಗೆಯನೊಡ್ಡಿಕೊಳುತ (ಕಂನವಿ. ೧೪-೪೭). ೩. ಗುಂಪಾಗು; 
ದಟ್ಟವಾಗಿ ಸೇರು: ವೀರಭಟ ಕುಣಪಂಗಳಿಂ ಪೆಣೆದ ಪೆರ್ಮಟಕ್‌ಯಂ 
ಕಣಕಿವ ವಿಳಯಜಳಧರದೊಡ್ಡಿನಂತೆ ಒಡ್ಡಿ ಗೊಂಡಿದು ೯ ದು(ಅನಂಪ. 
೧೧-೮೪ ವ). ಒಡ್ಡಿಸಿಲ್‌ - ಎದುರಾಗಿ ನಿಲ್ಲು; ಪ್ರ ತಿಭಟಸು: 
ಪೊಗ್ಗೊಡೆಯದಿರಗಲದಿರೈ ನುಗ್ಗಿ ಸಲೆಡೆಗುಡದೆ ನಿಂದು ಮೊನೆಗೊಡಿರೆನುವಿಂ 
ಹಿಗ್ಗಿ. ಪೆಜಸಾರದಿರಿಯೆಂದುಗ್ಗಡ ವಜ್ಜೀರರೊಡ್ಡಿನಿಂದರ್‌ (ಹ ಮಾರ. 
೩-೩೯). "ಉಡ್ಡು ' ಪರಾ. 

[ದೇ. ॥ ತುಳು, ತೆಲು. `ಒಡ್ಡು; ಪರ್ಜಿ. ಒಡ್ಡೆತಿ ಎ ಎಸೆ] 
71 


ಒಡ್ಡು 


ಒಡ್ಡು (ನಾ). ೧. ರಾಶಿ; ಗುಂಪು; ಸಮೂಹೆ: *ಒಡ್ಡೆನೆ ನೊತ್ತಂ” 
(ಭಾರನಿ. ೪೪); “ಸಮೂಹಡೊಳೊಡ್ಡು * (ಕಶರ. ೧೧೯) ; ಮೃಗವ್ರಜ 
ದೊಡ್ಡೇಂ ಮೃಗರಾಜನಂ ನೆಜ್‌ವುದೇ ತಾಂಗಲ್ಕೆ (ಆದಿಪು. ೧೩-೫೭) ; 
ಆಕಾಶದೊಳಗೊಂದು ವಿಸ್ಮಯವಾದ ಮಹಾಕಾಂತಿಯೊಡ್ಡು' ಕಾಣಿಸಿತು 
(ಭರಚ. ೩-೫೦) ; ನಿಂದ ಚಂದ್ರಿಕೆಯೊಡ್ಡೆ ಸೆ ಬೆಳ್ಮುಗಿಲಲೇಂ ಮನಂ 
ಗೊಳಿಸಿದುದೋ (ರಾಜಶೇ. ೬-೫). ೨. ವ್ಯೂಹ; ಸೈನ್ಯ; ಪಡೆ: 
* ಒಡ್ಡು -ಪ್ರುತೀಕಾರೇ, ವ್ಯೂಹೇಚ ” (ಶಮಧಾ) ; *ಪಡೆಯೊಡ್ಡು ಪೌಜು 
ಬಲ ಸೈನ್ಯಂ ೨ (ಕವಿಕಂ. ೧೨೭) ; ಬಹುವಿಧ ವ್ಯೂಹರಚನೆಯಿನೊಡ್ಡಂ 
ಬಲಿದು ನಿಲ್ವಿನಂ (ವರ್ಧ ಪು. ೮-೩೯ ವ); ಗಜದೊಡ್ಡು ತುರಗ ರಥ 
ದೊಡ್ಡುಗಳವಲ್ಲಲ್ಲಿ (ಇಹರ, ಹ. ೧೩೫-೨೩) ; ಮುರುಹಿದನು ಮುರವೈರಿ 
ರಥವನು ಮುಂದಣೊಡ್ಡಿಗೆ (ಕುವ್ಕಾದ್ರೋ. ೧೦-೧). ೩. ಎದುರಾಗಿ 
ಕಟ್ಟಿರುವುದು; ಅಡ್ಡಗಟ್ಟಿ; ಅಣೆ: ನಾಲ್ಕೂರುಮಿಟ್ಟು ನಡೆದ ಕೆಲ್ಲಿ 
ಗೊಡಂಗೆಯೊಡ್ಡಿನ ಕೆಟಗೆ (ಸೌಇಇ. 120-1, ೨೬-೧೩ ; 950); ಅಕ್ಕನ 
ಜೀವನದ ಪ್ರವಾಹಕ್ಕೆ ಒಂದು ದೊಡ್ಡೆ ಒಡ್ಡೇ ಎದುರು ನಿಲ್ಲುತ್ತದೆ 
(ಮಹಾಸಾ. ೩); ಅಖಂಡವಾಗಿ ಉಕ್ಕುಕ್ಕಿ ಬರುವ ಹುಚ್ಚು ಹೊಳೆ 
ಯನ್ನು ಒಂದು ಸಣ್ಣ ಒಡ್ಡು ತಡೆಯಬಲ್ಲುದೆ ? (ಘಾ ಟೀ ಮು. ೪೨). 
೪. ನೀರು ನಿಂತಿರುವ ಕಟ್ಟಿ; ಕುಂಟಿ. ೫. ರಚನಾಕ್ರಮ; 
ವ್ಯವಸ್ಥೆ : ಅಂದಿನ ದಿನಸಜೋಲಗದೊಡ್ಡು ಚೆಲುವಾಯ್ತು (ಕುವ್ಯಾಸ. 
೧೪-೩೨). ೬. ಜೂಜಿನಲ್ಲಿ ಒಡ್ಡುವ ಪಣ: ಅದು ಸೋಲುತೊಂದು 
ಲಕ್ಕದ ವೊಡ್ಡನೊಡ್ಡಿ ಮೇಲಿದರೊಡ್ಡು ಕೋಟಯೆಂದೆನುತ (ಮೋಳಿಪು. 
೨-೧೪೪); ಧರ್ಮರಾಯನು ಒಡ್ಡಿನ ಮೇಲೆ ಒಡ್ಡನಿಟ್ಟು ಪರಾಭವವನ್ನು 
ಪಡೆದನು (ರಾಜಸೂ. ೯೪). ೭. ಒಕ್ಕುಣೆಗಾಗಿ ಕಣದಲ್ಲಿ ತುಳಿಸಲು 
ಹಾಕಿದ ಧಾನ್ಯದ ತೆನೆ: ಕಣನ ಮಾಡಿ ಮೇಟಯನ್ನೆಟ್ಟ ಒಡ್ಡನ್ನು 
ಹಾಕಿ ತುಳಿಸಿ ಹಸನಮಾಡಿ ಒಕ್ಕಿ ತೂಜಕಿ ರಾಶಿಯಂ ಮಾಡಿದ ಬಳಿಕ 
(ವಚಶಾ. 11, ೭೬) ; ಇಂದು ಒಡ್ಡಿಗೆ ಎಣೆ ಕಟ್ಟಿ ಬೇಕು (ರೂಢಿ). 
ಆ. ಠೀವಿ; ಬೆಡಗು; ಬಿಂಕ: ಅತ್ಯಕುಟಲಮಾಸ್ಕದೊಡ್ಡಭಿಮತಂ 
ಕುಟಲಂ ಯಜು ಬಾಹ್ಯವೃತ್ತಿ ವಕ್ರ ಕಲುಸಮಂತರಂಗಮೆನೆ (ಶಾಂತಿಪು. 
೨-೫೨). ೯. [ಗಣಿತ] ಮೂಲಸಂಖ್ಯೆ (?) : ಎರಡೊಡ್ಡಿನ ಬಣ್ಣವನು 
ಹಾಗವ ಮಾಡಿ. ತೂಕದಿಂ ಗುಣಿಸಿ (ವ್ಯವಹಾ. ೯-೧೦). ೧೦. ಅಂದ; 
ಚಂದ; ಅಚ್ಚುಕಟ್ಟು : ಮುನಿಯಿಸೆ ಮಾಣದಾಂ ಮುನಿದು ತೊಟ್ಟನೆ 
ಮಂ ಚದಿನೆಟ್ಟು ಪೋಗೆ ನಾಣೆನಗಳವಟ್ಟಿ ಬರ್ದೆನಗೆ ಪೆಂಪೆನಗಣ್ಮೆನಗಾಗಳಾ 
ಯದೊಳ್ಳೆನಗೆ ಮಹಾಸ್ರಸಿದ್ಧಿಯೆನಗುರ್ಕೆನಗೊಡ್ಡೆನಗೆನ್ನ [ಬೆನ್ನ] ಜಿನ್ನನೆ 
ಪರಿತಂದ ದೈನ್ಶಮರಿದಾದುಡು ಮಾಜಲತರ್ಕ್ಯರೂಪೆಯಾ (ಶಾಂತಿಪು. 
೮-೪). 
ಒಡ್ಡು ಒತ್ತಲು - ಪ್ರವಾಹವನ್ನು ತಡೆಯುವ ಅಣೆ: ಕಾಲುವೆ 
ಗಳಿಗೆ ಸಂಕ ಕಟ್ಟಿಸಿದೆರು. ಅಲ್ಲಲ್ಲಿ ಒಡ್ಡು - ಒತ್ತಲುಗಳಾದವೆ (ಪ್ರೇಮಾಶ್ರ. 
೧೭೭). ಒಡ್ಡುಹಾಕಿಸು - ಮಣ್ಣಿನ ಏರಿ ಕಟ್ಟಿಸು; ಅಣೆಹಾಕಿಸು: 
ಹೊಲದ ಬಾಂದಿನ ಹದ್ದುಹಿಡಿದು ಒಂದು ಮೊಳ ಅಥವಾ ಎರಡು ಮೊಳ 
ಎತ್ತರವಾಗಿ ನಾಲ್ಕುಕಡೆಗೂ ಸುತ್ತಲೂ ಒಡ್ಡುಹಾಕಿಸುವುದು ಅವಶ್ಶವಾ 
ಗಿದೆ (ಕೃಷಿ ಪ್ರ. ೩೨); ಹೊಲ ಹಸನುಮಾಡಿಸಲು, ಕೆರೆ ಕಡಿಸಲು, 
ಬಾನೀತೋಡಲ್ಕು ಒಡ್ಡುಹಾಕಿಸಲು ಅದು ಹಣ ಪೂರೈಸುತ್ತದೆ 
(ಮಣ್ಣಿಮ. ೪೧). ಒಡ್ಡುಹಾಕು- ಕಟ್ಟಿಯನ್ನು ಕಟ್ಟು ; ಅಣೆಹಾಕು : 
ಹಳ್ಳಕ್ಕೆ ಒಡ್ಡುಹಾಕುತ್ತಿದ್ದಾರೆ (ರೂಢಿ). [ಆ ಒಡ್ಡು] 
ಒಡ್ಡುಂಗೆಯ್‌ (ಕ್ರಿ). ಚಾಚಿದ ಕೈ; ನೀಡಿದ ಕೈ: (ಅದನ್ನೋದಿ 
ಕೊಂಡು, ಅತನ ಒಡ್ಡುಂಗಯ್ಗಿರಿಸಿ) (ಮಂತ್ರಶ. ೯೭-೨೦). . 
[ಒಡ್ಡು * ಕಯ್‌ (ಲ ಕೆಯ್ಯ್‌)) 


ಗಿ೨ಗಿಲೆ 


ಶಿ 


0 


40 


ಒಡ್ಡುವಲಗೆ 


ಒಡ್ಡುಂಗಲ್‌, ಒಡ್ಡುಗಲ್‌, ಒಡ್ಡು ಗಲ್ಲು (ನಾ). ೧. ಚಾಟಿ 
ಕೊಂಡಿರುವ ಕಲ್ಲು; ವಿಸ್ತಾರವಾದ ಬಂಡೆ: ಕಲ್ಲೆನ್ನದೆ ಬೆಳೆದ 
ಪಸುರ್ವುಲ್ಲೆಂದಾಸೆಯೊಳೆ ಸಾರ್ದು ಮರಕತದೊಡ್ಡುಂಗಲ್ಲನೆ ಕಾರ್ದು 
ಮೃಗಂಗಳ್‌ (ಅಜಿಪ. ೯-೨೩) ; ಪರಿದಡರ್ದ ಪಂಚರತ್ನದ ಮರೀಚಿಯಿಂ 
ನೀಳ್ದ ಪಳಿಕಿನೊಡ್ಡುಂಗೆಲ್ಲಳ್‌ ಬರೆದಿರ್ದ ಭಿತ್ತಿಯಂತಿರೆ (ಲೀ ಲಾವ. 
೯-೩೬). ಒಡ್ಡುಗಲ್‌ : ೨. ಕೋಟಿಯ ಮೇಲಿನಿಂದ ನೂಕುವ 
ಕಲ್ಲು, ಗುಂಡುಕಲ್ಲು: ಕುತ್ತುವ ಕೊಂತಮುರುಳ್ಳುವೊಡ್ಡು ಗಲ್‌" 
ಕಡೆಸಿರೆಗೆಯ್ದ ನೂಂಕುದಳಿಯಿಕ್ಕುವ ಬಲ್ಲಸಿ (ಚಂದ್ರಪು. ೫-೧೦೫). 
ಒಡ್ಡುಗಲ್ಲು: ೨. ಮಡ್ಡಜೀವಿಗಳ ಕೈಯಲ್ಲಿ ದೊಡ್ಡಲಿಂಗವಿರ್ದಡೇನು 
ಆ ಲಿಂಗದಲ್ಲಿ ಮಹಾಘನಪರಮ ಕಳೆಯನಜಕಯದ ಬಳಿಕ ಅದು ಒಡ್ಡು 
ಗಲ್ಲಿನಂತೆ (ಅಖಂಡೇ. ೨೬೮-೧೦) ; ಬಟ್ಟೆಯಂ ತೊಡೆದು ಮುಂದೊಡ್ಡು 
ಗಲ್ಲುಗಳ ತಂದಿಟ್ಟು (ಹಚಕಾ. ೯-೩೩). 
(ಒಡ್ಡು, + ಕಲ್‌] 
ಒಡ್ಡುಂಗಾಡಿ (ನಾ). ಸಮುದಾಯ ಶೋಭೆ; ಒಟ್ಟಿಂದ: ಬಲ್ಲಾಳಿ 
ಕೆಯಿಂ ಬಣ್ಣ ವಿಟ್ಟಿ ಂತೆ ತಿಣ್ಣಮಾದೊಡ್ಡುಂಗಾಡಿ ಸಭೆಯ ಕಣ್ಗಳಂ ಕವ್ವರೆ 
ಗೊಳಿಸೆ (ಅನಂಪು. ೨-೨೬ ವ). [ಒಡ್ಡು * ಗಾಡಿ] 
ಒಡ್ಡುಗಟ್ಟು (ಕ್ರಿ). ಗುಂಪುಕೂಡು; ಸಂದಣಿಸು: ಗುಡಿ ಶೋರಣಂ 
ಸಸಿ ಮೊಸರ್‌ ಪಸೆ ಸೇಸೆ ವಿಳಾಸಿನೀಜನಂ ಚದುಕಮಿದೊಡ್ಡುಗಟ್ಟಿ 
(ಅರ್ಧನೇ. ೨-೩೯). [ಒಡ್ಡು + ಕಟ್ಟು] 
ಒಡ್ಡುಗಲ್‌ "ಒಡ್ಡುಂಗಲ್‌ ' ನೋ. 
ಒಡ್ಡುಗಲ್ಲು "ಒಡ್ಡುಂಗಲ್‌' ನೋ. 
ಒಡ್ಡುಗಾಣ್‌ (ಕ್ರಿ). ಸೈನ್ಯವನ್ನು ನೋಡು: ಸೆಣಸು ಮಣ್ಣಳಿಕ 
ತಲೆಯ ಕರವತ್ತನೊಡ್ಡು ಗಣ್ಣು ಸುತ್ತಂ ಬಳಸುವ ಮಣ್ಣಳಿಕರ ಮಣ್ಣೆಯ 
ನಡೆವಂ (ಸೌಇಇ. 1-1, ೧೪೩-೮; 1079). (ಒಡ್ಡು * ಕಾಣ್‌) 
ಒಡ್ಡುಗೆಡು (ಕ್ರಿ). ಗುಂಪು ಕೆಟ್ಟುಹೋಗು; ವ್ಯೂಹ ಒಡೆದು 
ಹೋಗು : ತಮಮೊ [ಪಾಠಾಂ. ದೊ] ಡ್ಹುಗೆಟ್ಟು ತಾನುಗಿಯೆ ಕರಂಗಳಂ 
ಸ್ಮರಕರಂಗಳೆ ಗೆತ್ತು ವಿಯೋಗಿಸಂಕುಳಂ ಸುಗಿಯೆ (ಅಜಿಪು. ೬-೪೦). 
[ಒಡ್ಡು + ಕೆಡು) 
ಒಡ್ಡುಗೊಳ್‌ (ಕ್ರಿ). ಗುಂಪಾಗು; ರಾಶಿಯಾಗು : ಅಂಚಿವಿಂಡನೊಳ 
ಕೊಂಡಂಭೋಜಸಂಡಂ ತಳಿರ್ಪುದಿದೇಲಾನನವೊಡ್ಡುಗೊಂಡ ಕದಳೀ 
ಕಾಂಡಂ ತರಂಗೊಂಡ ಚೂತದ ಸಾಲ್‌ ಚಂದನನೀಧಿ (ಪಂರಾಮಾ, 
೧-೧೧೦) ; ಸೌಧರ್ಮೆೇಂದ್ರ ಸೇನಾಭರದಭಿಮುಖದೊಡ್ಡೊಡ್ಡುಗೊಂ 
ಡೊಡ್ಡಿ ನಿಂದರ್‌ (ಅನಂಪು. ೫-೧೩). [ಒಡ್ಡು + ಕೊಳ್‌] 
ಒಡ್ಡು ಗೋಡೆ (ನಾ). ಒಡ್ಡಿ ನಂತಿರುವ ಗೋಡೆ; ತಡೆಗೋಡೆ: ಮನೆ 
ಯಲ್ಲಿ ಆದ ಆನಂದಕ್ಕೆ ಒಡ್ಡುಕೋ£ ಗೋ]ಡೆಗಳು ಅಡ್ಡವಾಗಲಿಲ್ಲ 
(ಭೂಮಿತಾ, ೨೪). [ಒಡ್ಡು * ಗೋಡೆ] 
ಒಡ್ಡುದಾರಿ (ನಾ). ಹಳ್ಳಕ್ಕೆ ಕಟ್ಟಿ ಕಟ್ಟಿಸಿ ಮಾಡಿದ ದಾರಿ, 
--ಮಾರ್ಗ : (ತಗ್ಗು, ಜೌಗು, ಅಥವಾ ನೀರುನಿಂತಿರುವ, ಪ್ರದೇಶದಲ್ಲಿ) 
« « * ಎತ್ತರಿಸಿ ಮಾಡಿರುವ ಕಾಲುದಾರಿ: ಒಡ್ಡುದಾರಿ (Causeway. 
ಇಂಕನಿ). [ಒಡ್ಡು ದಾರಿ] 
ಒಡ್ಡುದೋಯು (ಕ್ರಿ). ಬಿಂಕತೋರು : ನನ್ನ ಮಾತುಳನ ಪುತ್ರಿಯ 
ನನಗೀವಾಗ ತನ್ನುದ್ದದೊಡ್ಡುದೋಜಕದನು (ಭರಚ. ೪೩-೧೦೧). 
[ಒಡ್ಡು + ತೋಜ್ಕು (ಆ ತೋ್‌)] 
ಒಡ್ಡುವಲಗೆ (ನಾ). ಗುರಾಣಿ: ಮುಗಿಲೊಳ್ಬಳಂಚುವ ಪಳನಿಗೆಯ 
ಸುನರ್ಣದೊಡ್ಡುವಲಗೆಯ ನೆಗಪಿ (ರಾಜಶೇ. ೬-೧೧ ವ). 
[ಒಡ್ಡು + ಪಲಗೆ) 


ಒಡ್ಡೈಸು 


ಒಡ್ಡೈಸು "ಒಡ್ಡಿಸು' ನೋ. 
ಒಡ್ಡೊಗು (ಕ್ರಿ). ಒಡ್ಡನ್ನು ಪ್ರವೇಶಿಸು; ಸೈನ್ಯವನ್ನು ಪ್ರವೇಶಿಸು: 
ಬಡ್ಡು ಅರಸಿನ ಬಂಟಿನ್‌ ಒಡ್ಡೊಕ್ಳೆರೇನು (ದಾಸಪ. ೧೪೮ ಕಿ). 
[ಒಡ್ಡು * ಪೊಗು] 


೧೨೧೯ 


ಒಡ್ಡೊಡೆ (ಕ್ರಿ). ೧. ಗುಂಪು ಒಡೆ; ಚೆದರಿ ಹೋಗು : ಒಡವಂದಂ | 5 


ಕದ ಕೌರವರ್‌ ದ್ರುಪದನಂಚೇಜಕಿಂಗೆ ಮೈಯೊಡ್ಡದೊಡ್ಡೊಡೆಯೋಡು 
ತ್ತಿರೆ (ಪಂಸಭಾ. ೨-೬೨); ಅಡ್ಡವಿಸಿ ಸೋಹಿದರು ಕೋಣನ ದೊಡ್ಡು ಗಳ 
ದಂತಿಗಳ ಮರೆಗಳನೊಡ್ಡೊಡೆಯದವೊಲಾ ಸುಮಿತ್ರಾಸುತನ ಸರಿಸದಲಿ 
(ತೊರರಾ, ೩-೩-೧೨). ೨. ಕಟ್ಟಿಯೊಡೆ ; ಕಟ್ಟೊಡೆ: ಅನನ ಚರಣ 
ಯುಗಲವನ್ನು ಚುಂಬಿಸುತ್ತಲೆ ಬಹು ದಿನಗಳ ನನ್ನ ನಿರುದ್ಧ ಅಶ್ರುರಾಶಿ 
ಒಡ್ಡೊಡೆದು ಹೊರನುಗ್ಗಿತು (ಇಪ್ಪಕ. ೧೯೦). [ಒಡ್ಡು * ಒಡೆ] 

ಒಡ್ಡೋಲಗ (ನಾ). ದೊಡ್ಡ ದರ್ಬಾರು, ಆಸ್ಥಾನ, ಸಭೆ: 
ಸುಯೋಧನನೊಡ್ಡೋಲಗವಿಂದ್ರನೋಲಗಮುಮಂ ಕೀಲ್ಮ್ಮಾಡಿ ಕಣ್ಣೊ 
ಫ್ಲುಗುಂ (ಪಂಪಭಾ. ೯-೨೯); ಮಿಗೆ ಸಂಧಿವಿಗ್ರಹಿಗಳಿಂದೊಪ್ಪಿರ್ದು 
ದೊಡ್ಡೋಲಗಂ (ದಶಕು. ೮-೬೧); ಅರೆಸನೊಡ್ಡೋಲಗದಿ ಸರಿಸವನು 
ಅಗಲದಿರು (ಸರ್ವಜ್ಞ. ೭೪೨); ಒಡ್ಡೋಲಗದಲ್ಲಿ ದೇವೇಂದ್ರನು... 
ಕೇಳಿದನು (ನೀತಿಚಿಂ. ೪, ೧೪). 

[ಒಡ್ಡ (ಆ ಪ್ರಾ. ವಡ್ಮ ೮. ಸಂ. ವರ್ಧ) * ಓಲಗ. / ತಮಿ. 

ಒಟ್ಟೋಲಗ ; ತೆಲು. ಒಡ್ಡೋಲಗ] 

ಒಡ್ಡೋಲಗಂಗೊಡು, ಒಡ್ಡೋಲಗಗೊಡು (ಕ್ರಿ). ದರ್ಬಾರು 
ನಡೆಸು; ಸಭೆ ಸೇರಿಸು, ಕೂಡಿಸು: ವಿರಾಜಮಾನ ಧವಳಚ್ಛತ್ರ 
ಚಾಮರಸಹಸ್ರ ಸಂಭಾದಿತನುಮಾಗಿ ವಿಕ್ರಾಂತತುಂಗನೊಡ್ಡೋಲಗಂ 
ಗೊಟ್ಟಿರೆ (ಪ 0 ಪ ಭಾ. ೧೪-೨೧) ; ಮಹಾವಿಭೂತಿಯಿಂದೊಡ್ಡೋಲಗಂ 
ಗೊಟ್ಟು ಮಹೀಪಾಲನಿರ್ಪುದುಂ (ಪಂಚತಂ,. ೧೬-೬). ಒಡ್ಡೋಲಗ 
ಗೊಡು: ಸಿಂಹವಿಷ್ಟರದೆ ಲಪನಪಂಚಕನೊಡ್ಡೋಲಗಗೊಟ್ಟರೆ ಚಪಲಾಕ್ಷಿ 
ಯರು ನೋಡಿದರು (ಮೋಹತ. ೨೪-೭೦). [ಒಡ್ಡೋಲಗ 4 ಕೊಡು] 

ಒಡ್ಡೋಲಗಗೊಡು "ಒಡ್ಡೋಲಗಂಗೊಡು' ನೋ. 

ಒಡ್ಡಾರ (ನಾ). (?): ಅಡ್ಡಿಕ್ಕೆ ಒಡ್ಗಾರಂ (ಶಬ್ದಾನು. ೬೭ ವ್ಯಾಖ್ಯಾ). [2] 

ಒಡ್ತಲಿ (ನಾ). (ಕರಾ) ಒಂದು ಬಗೆಯ ಮಾನು. [?] 

ಒಡ್ಯಾಣ, ಒಡಿಯಾಣ, ಒಡ್ಡಣ್ಯ (ನಾ). ೧. ನಡುವಿಗೆ ಹಾಕಿ 
ಕೊಳ್ಳುವ ಬೆಳ್ಳಿ ಅಥವಾ ಚಿನ್ನದ ಪಟ್ಟಿ; ಮೇಖಲೆ; ಡಾಬು: 
“ಒಡ್ಕಾಣ - ನಡುಪಟ್ಟಿ, ಕಟಸೂತ್ರ, ಡಾಬು? (ಜಾನ ಕೋ. ೨೯); 
ಆಕಾಶವೆ ಕೊಪ್ಪರ ಅಜಾಂಡ ಬ್ರಹ್ಮಾಂಡವೆ ಕರ್ಣಕುಂಡಲ ಆದಿಯಾ 
ಧಾರನೆ ಕಕ್ಷಪಾಳ ಅನಾಹತವೆ ಒಡ್ಮಾಣ [ಪಾಠಾಂ. ಒಡಿಯಾಣ] ಅದ್ವೈ 
ತವೆ ಯೋಗವಟ್ಟಗೆ (ಅವಚಂ. ೮೩-೩೭೪) ; ರತ್ನ ಕೀಲಿಕ ಸ್ವರ್ಣದೊಡ್ಕಾ 
ಣವ್ಫ ತಂದಿಕ್ಕಿದರು (ಮೋಹತ. ೨೩-೪೪). ೨. ಸೊಂಟಪಟ್ಟಿ; ನಡು 
ಕಟ್ಟು: ಒಡ್ಮಾಣದಲ್ಲಿದ್ದ ಬಗನಿಕತ್ತಿ ಗಣಿಗಣಿ ಸದ್ದುಮಾಡುವಂತೆ 
ಓಡಿದನು (ಕಾನೂರು. ೭೨) ; ಕತ್ತಿಯನ್ನು ತನ್ನ ಸೊಂಟದಲ್ಲಿದ್ದ ಒಡ್ಕಾ 
ಣಕ್ಕೆ ಸಿಕ್ಕಿಸಿ ಮರದಿಂದ ಕೆಳೆ ಕ್ಕಿ ಳಿಯು ತ್ತಿದ್ದ ನು (ಸಂಜಸಂ. ೨೪), 
ಒಡಿಯಾಣ: ೧. ಅನಾಹತನೆ ಒಡಿಯಾಣ (ಪಾಠಾಂ. ಒಡ್ಮಾಣ] 
(ಅವಚಂ. ೮೩-೩೭೪). ಒಡ್ಡಣ್ಯ : ೧. (8). "ವಡ್ಯಾಣ' ಪರಾ. 

(ದೇ. ॥ ತಮಿ. ಒಟ್ಟಿಯಾಣ; ಮಲ. ಉಡನ್ನಾಣ್‌; ತುಳು. 

ಒಡ್ಕಾಣೊ ; ತೆಲು. ಒಡ್ಡಾಣ, ಒಡ್ಡಿಯಾಣ] 

ಒಡ್ಕಾಣಗಿತ್ತಿ (ನಾ). ಒಡ್ಯಾಣವನ್ನು ಧರಿಸಿದವಳು: ಬಡ್ಡೀ 


ಕೊಡೆಂದು ಗಂಡೈಯ್ಯ ಒದೆವಾಗ ಒಡ್ಕಾಣಗಿತ್ತೀ ನೀ ಹೊಣೆಯಾಗು: 


(ಹುಟ್ಟಿಹ, ೧೫೪). [ಒಡ್ಯಾಣ + ಇಗಿತ್ತಿ) 


ಶಿ. 


$ 


35 


45 


ಒಣಗಿಕ್ಕು 


ಒಡ್ಡಾಚಾರಿ (ನಾ). ಒಬ್ಬಾತನ ಹೆಸರು: ಅತಿಕುಸಲ ಒಡ್ವಾಚಾರಿ 
ಲಿಖಿತ (ಇಆ. VIL, ೯೫-೩; 444). 
[ಒಡ್ಡು ? + ಆಚಾರಿ] 
ಒಣ "ಒಣಗ್ಗು? ನೋ. 
ಒಣಕ (ನಾ). ಒಣಗಿಹೋಗಿರುವವನು; ಬಡವಾಗಿರುವವನು: 
ಕುಂಚದ ಕನಿಸ್ಮರುಂ ತರಟನ ವಿಡಂಗರುಂ ಮಿಂಡುದಲೆ ವೊಣಕರುಂ 
ನಿಡುಗಯ್ಯ ದೆಡಿಗರುಂ (ವಾಗೀರ. ೬೬-೪); ಕ ಪ್ರತ್ಯಯಕ್ಕೆ- ಬಡಕಂ, 
ನಿಡುಕಂ, ಒಣಕಂ, ಕಿಡುಕಂ (ಶಮದ. ೨೦೫ ಪ್ರಯೋ). 
[ಆ ಒಣಗು * -ಕ್ಕ] 
ಒಣಕಲು (ನಾ). ಒಣಗಿಹೋಗಿರುವುದು; ಶುಷ್ಕವಾದುದು: 
ಕುಡಿಕೆ, ಒಣಕಲು, ಬೀಸಣಿಗೆ (ಹೊನುಗ. ೭೯). 
ಒಣಕಲಾಗು ಸೊರಗು ; ಕೃಶವಾಗು : ಅವನ ಬಾಗಿದ ಶರೀರವು 
ಒಣಕಲಾಗಿತ್ತು (ಯೋಧಪು. ೫೩) ; ಗುಲಾಬಿ ಕಂಟಿಯೊಂದು ಒಣಕ 
ಲಾಗಿ ನೀರು ಕಾಣದೆ ಜೀವಹಿಡಿದುಳೊಂಡಿದೆ (ಆಮನಿ. ೩೦). 
[ಒಣಗ್ಳು 4 -ಕಲ್ಯು (ಆ. -ಕೆಲ್‌,)] 
ಒಣಕು (ನಾ). ಒಣಗಿರುವಿಕೆ; ಬತ್ತಿರುವಿಕೆ: ಮಧುವ ಕುಡಿಯಡೊಣ 
ಕಾದ ನಯನ (ಕಮೇಘ. ೨೬-೧೪). [ಆ ಒಣಗು] 
ಒಣಕುಟ್ಟೀತ್ರ] (ನಾ). ಒಣಕಲಾಗಿಸುವ ರೋಗ: ಈಕೆ ಹುಟ್ಟು 
ಗೆಟ್ಟ ಹುಟ್ಟಗೆಯಂತೆ ಹಡಣಮೊಣಗಿದ ಹಟಕಿಯ ಸಿದ್ಧಿಗೆಯಂತೊಣ 
ಕುಟ್ಟ (ತ್ತದೆ [ಪಾಠಾಂ. ಯಂತಣ ಕಟ್ಟಿಗೆ] ಪತ್ತಿದ ಹಾಟೂರ ನಾಯಂತೆ 
ಯೊಡಲಂ ಪತ್ತಿದ ತೊನ್ನರ ತುಟಿಯಂತೆ ಕಣ್ಣಂಬು ಬಿರ್ದ ಕರ್ಬಾಳೆ 
ಯಂತೆ ಕಾಗೆ ಹಣದ ಹಜುಗಲಂತೆ (ಲೀಲಾವ, ೨-೧೧೭). . 
[ಒಣ (ಆ ಒಣಗ್ಳು) * ಕುತ್ತ] 
ಒಣಕೆಮ್ಮು (ನಾ). ಕಫ ಬಾರದ ಕೆಮ್ಮು; ಬರೀಕೆಮ್ಮು; ಶುಷ್ಕು 
ಕಾಸ: ರಾತ್ರಿಯೆಲ್ಲಾ ಒಣಕೆಮ್ಮಿನಿಂದ ಆ ಮಗು ಶೀರಾ ಸುಸ್ತಾಗಿದೆ 
(ರೂಢಿ). [ಒಣ (ಆ ಒಣಗು) + ಕೆಮ್ಮು] 
ಒಣಕೆಯ್‌ (ನಾ). ಒಣಗಿದ ಕೈ; ಸೊರಗಿದ ಹಸ್ತ (8). 
[ಒಣ (೮ ಒಣಗು) + ಕೆಯ್ಮ್‌) - 
ಒಣಕೆಲಸ (ನಾ). ಉಪಯೋಗವಿಲ್ಲದ ಕೆಲಸ (ಕ). 
[ಒಣ (೮ ಒಣಗು) *- ಕೆಲಸ] 
ಒಣಗಲ್‌ (ನಾ). ಒಣಗಿದುದು; ಶುಷ್ಕವಾದುದು: ಉಣದಿರ್ಪಾ 
ಧನಮಿರ್ದೊಡೇನು ಸುತನಿರ್ದೇಂ ಮುಖ್ಪಿನಲ್ಲಾಗದಾ ಒಣಗಲ್‌ ಪೈರಿಗೆ 
ಬಾರದಿರ್ದ ಮಳೆ ತಾಂ ಬಂದೇನು (ಸೋಮೇಶ. ೧೬). 
[ಒಣಗು * -ಅಲ್ಫ್‌] 
ಒಣಗಾಯಿ (ನಾ). ಒಣಗಿಹೋದ ಕಾಯಿ ; ನೀರು ಇಂಗಿಹೋದ 
ಕಾಯಿ: “ಶುಷ್ಕಂ-ಒಣಗಾಯಿ, ಒಣಗಿದ ಮಿಡಿ? (ಸಿದ್ಧಾಂತಿ. ೧೦೦). 
[ಒಣ (ಆ ಒಣಗು) *- ಕಾಯ್ಕಿ (ಆ ಕಾಯ್‌,)] 
ಒಣಗಿ (ನಾ). (ಉಕ) ರೊಟ್ಟಿಯ ಜೊತೆಗೆ ತಿನ್ನಲು ಉಪಯೋಗಿ 
ಸುವ ಒಣಪಲ್ಯ ಅಥವಾ ಬೇಯಿಸಿ ಒಣಮಾಡಿದ ಬೇಳೆ: 
ಒಣರೊಟ್ಟ ತುಣುಕು ಒಣಗೀ ಕೊಡತಿದ್ದರು (ನಾಧಾರಿ. ೨೬). 
[ಒಣಗು + -ಣ್ಯ) 


| ಒಣಗಿಕ್ಕು (ಕ್ರಿ). ಒಣಗುಹಾಕು; ಒಣಗಲು ಬಿಡು: ರಥ್ಯಾ 


ಮಾರ್ಗದೊಳ್‌ ದೇವತಾಗೃಹದ ಳು ಕ್ಕು ಟಂ ಬಿಸಿಲೊಳೊಣಗಿಕ್ಕಿದ 
ಧಾನ್ಯಮಂ ತಿಂ ದೊಡೆ (ಚಾವುಂಪು. ೯೫-೨೪); ಗಾವಿಲನದೊರ್ವ 
ಪಾರ್ವಂ ದೋವತ್ತಿಯಂ ಪಿಳಿದು ನಭದೊಳೊಣಣಗಿಕ್ಕಿದೊಡೆ (ಸಮಸ, 


೧೨-೩೨) (೮ ಒಣಗು + ಇಕ್ಕು] 


ಒಣಗಿಲು 


ಒಣಗಿಲು (ನಾ). ಒಣಗಿರುವಿಕೆ ; ಶುಷ್ಕುವಾಗಿರುವಿಕೆ: ಇಂತು ಪುಸಿ 
ಯೊಳವೆ ವೇದ ಮನಂತ ೦ ಗಡಿವೆಂಬರೀಗೊಣಗಿಲುಗುಂದಿರ್ದಂತವು 
ಮೂಲಾದವೊ ಪೇಟ್‌ (ಸಮಪ. ೧೧-೧೩); ಉಜುಬಿದವು ಕೇಸುರಿಗ 
ಳುದಕವ ಸುರಿದುವೊಣಗಿಲುಗಿಡಿಯ ಹಬ್ಬುಗೆ ಹೊಜಗೆ ಮಸಗಿತು 
(ಕುವ್ಯಾದ್ರೋ« ೧೯-೪೮) [ಒಣಗು * -ಇಲ್ಕು (ಆ -ಇಲ್ಫ್‌)) 

ಒಣಗಿಸು (ಕ್ರಿ). ಒಣಗುವಂತೆ ಮಾಡು; ಶುಷ್ಕವಾಗಿಸು: ಕಡಿದೊಣ 
ಗಿಸಿದಾಮಮಾಂಸಮದುವಲ್ಲೂರಂ (ವಸ್ತು ಕೊ €. ೯೪-೧೪); ಒಗೆದ 
ಥನಿಯೆನಾಲಿಸಿದರ ಪಾಪ ಓಡಿ ಹೋಗಲೊಗೆದ. .. ಏಕನಭವನೆಂಬ 
ದಿಟದ ಬಿಸಿರೊಳೊಣಗಿಸುತ್ತ ಮತ್ತೆ ಪುರಹರಪ್ರಸಾದದಿಂದೆ ರಂಜಿಸಲೈ 
ಗಂಜಿಯಿಟ್ಟು (ತಿರುತೊಂ, ಹ. ೧೧೭-೨೫) ; ಬಟ್ಟಿಯ ನೀರೊಳಗದ್ದಿ 
ಒಣಗಿಸಿ ಉಟ್ಟುಕೊಂಡರೆ. ಅದು ಮಡಿಯಲ್ಲ (ಪುರಂದ. ೧-೧೧೪-೧) ; 
ಒದ್ದೆ ಕಟ್ಟಿಗೆಯನ್ನು ಒಣಗಿಸುವ ಬಗ್ಗೆ ಒಲೆಯ ಬದಿಯಲ್ಲಿ ಜಾಗಮಾಡ 
ಬಹುದು (ಅಡುಸೌ. ೨೭) [ಒಣಗು * -ಇಸ್ಮ್ಕು] 

ಒಣಗ್ಗು ಒಣ (ಕ್ರಿ). (ನೀರಿಲ್ಲದಂತೆ) ಆರಿಹೋಗು; ಶುಷ್ಕವಾಗು : 
“ಒಣಗು - ಶೋಷಣೇ  (ಶಮಧಾ) ; ಮರದೊಣಗಿದ ಕೊಂಬುಗಳೊಳ 
(ವಡ್ಡಾರಾ. ೧೫೭-೩); ವಿರಹಿಗಳ ಸುಯ್ಯ ಬೆಂಕೆಯೊಳಿರದೊಣಗಿ(ಪಂಪಭಾ. 
೫-೯೦) ; ತಳಿತ ಮರನೊಣಗಿದುದು (ಕುವ್ಮಾ ಸ. ೧೧-೭೩); ಗಂಟಲು 
ಒಣಗಿ, ಒಣಗಿ ಕಾದು ಹೋಗಿದೆ (ಅಶ್ವಮೇ ೫). ಒಣ: ಸಮಾಸದ 
ಪೂರ್ವಪದವಾಗಿದ್ದಾಗ "ಒಣಗು' ಶಬ್ದಕ್ಕೆ ಆದೇಶವಾಗಿ ಬಕಿವ 

ರೂಪ. "ಒಣಕೆಮ್ಮು? ಪರಾ. 
ಒಣಹಾಕು - ಒಣಗಲು ಹಾಕು: ಬಟ್ಟಿಗಳನ್ನು ಒಂದೊಂದಾಗಿ 
ಒಗೆದು. ..ಮರಳಿನ ಮೇಲೆ ಬಿಸಿಲಲ್ಲಿ ಒಣಹಾಕುತ್ತಿದ್ದೆ(ಕುಸುಸಂ.೧೮೪). 
[ಜೀ. 1 ತಮಿ. ಉಣಜ್ಜು ; ಮಲ. ಉಣಣ್ಣು ; ಕೊಡ. ಒಣಜ್ಗಾ] 

'ಒಣಿಗ್ಗು (ನಾ). ಒಣಗಿಸುವಿಕೆ; ಶೋಷಣ: “ಶುಠಿ- ಶೋಷಣೇ, ಒಣಗಿ 
ನೊಳ್‌?(ಕಾಶಕೃ. ೨೨);*ಸ್ರಿವು-ಗತಿಶೋಸಣಯೋ(ಃ, ನಡೆಯೊಳಂ, ಒಣಗಿ 
ನೊಳಂ” (ಕಾಶಕೃ. ೧೮೧). "ಒಣಗುದೋ ಲ್‌ ' ಪರಾ. [ಆ ಒಣಗ್ಳು) 

ಒಹಗುದೋಯು್‌ (ಕ್ರಿ). ಶುಷ್ಕತೆಯನ್ನು ತೋರಿಸು; ಒಣಕ 
ಲಾಗು : *ತಿರುಳುದೋರ್ವ ಮಿಡಿಗಾಯಿ ಕೋಮಳಂ ಶಲಾಟುಗಳೊಣ 
ಗುಡೋರ್ವ ಕಾಯಿ ವಾನಂಗಳಕ್ಕೆ ” (ಮಂಗರಾ. ೩೩-೭). 

[ಒಣಗು * ತೋ] 

'ಒಣಗುಪುಲ್‌ (ನಾ). ಒಣಗಿದ ಹುಲ್ಲು: ಅಚ್ಚೊತ್ತಿದಂತೆ ನಿಜದೊಳು 
ಯೆಚ್ಚರಿಕೆಯೊಳಿರ್ದಡವಗೆ , .. ಕರ್ಮವು ಕಿಚ್ಚಂ ವಿಡಿದೊಣಗುಪುಲ್ಲ 
ಬೆಟ್ಟಕೆ ಸದೃಶಂ (ಭವ್ಯಾಮೃ. ೩೦). [ಒಣಗು + ಫುಲ್‌] 

ಒಣಗೆಮ್ಮಲು(ನಾ). ಒಣಕೆಮ್ಮು: ಒಣಗೆಮ್ಮಲನ್ನು ತಪ್ಪಿಸಿ ಶ್ಲೇಷ್ಮಬರು 

“ ವಂತೆ ಮಾಡು (100868, ಇಂಕನಿ). [ಒಣ (< ಒಣಗ್ಗು,) + ಕೆಮ್ಮಲು] 

ಒಣಚರ್ಚೆ (ನಾ). ಹುರುಳಿಲ್ಲದ ಚರ್ಚೆ; ವ್ಯರ್ಥವಾದ ವಾದ: 

"ಹೋಗಲಿ ಬಿಡಿ, ಸುಮ್ಮನೆ ಒಣಚರ್ಚೆ ಏಕೆ? .. . '(ಹೇಮಕೂ. ೧೧). 
[ಒಣ (ಆ ಒಣಗು) * ಚರ್ಚೆ] 

ಒಣಜಂಬ (ನಾ). ಹುರುಳಿಲ್ಲದ ಜಂಬ; ವ್ಯರ್ಥ ಪ್ರತಿಷ್ಠೆ : ಏಕಾದಶಿ 
ದಿನ ನೀರೂ : ಸಹ ಮುಟ್ಟುವುದಿಲ್ಲ ಎಂದು ಒಣಜಂಬ ಮಾಡಿದಳು 
(ಮಹಾಗ. ೧೪೪) ; ಅವನ ಧ್ವನಿಯಲ್ಲಿ ಒಣಜಂಬ ತುಂಬಿಕೊಂಡಿತ್ತು 
(ಕತ್ತಬೆ. ೩೦). [ಒಣ (ಆ ಒಣಗು) + ಜಂಬ] 

ಒಣಜ್ಞಾನ (ನಾ). ಹುರುಳಿಲ್ಲದ ಜ್ಞಾನ: ಕೇವಲ ಒಣಜ್ಞ್ಞಾನದಿಂದ 
ಮುಕ್ತಿಯೆಂದೂ ಅದು ಹೇಳುವುದಿಲ್ಲ ಅಥವಾ ಮೂಢಭ ಯಿಂದ 
'ಮುಕ್ತಿಯೆಂದೂ ಆದು ಹೇಳುವುದಿಲ್ಲ (ಗೀತಾಸಂ. ೧೧). 

[ಒಣ (< ಒಣಗು) * ಜ್ಞಾನ] 


೧೨೨೦ 


pe 


20 


30 


40 


ಒಣಮುಖ 


ಒಣತೆಅಗು (ನಾ). ಒಣಗಿದ ಎಲೆ: ಓತು ಗೋವೆಳೆಮೇವ ಬಿಟ್ಟೊಣ 
ತಜಗಂ ಬಾಯ್ವಾತು ಮೇವುದ ಕಂಡೆ (ಭರಚ. ೬೧-೩೫). 
[ಒಣ (ಆ ಒಣಗು) * ತಜಗು] 
ಒಣತಿಂಡಿ (ನಾ). (ಉಕ) ಒಳಗೊಳಗೆ ಉಂಟಾಗುವ ನವೆ: 
“ಕಂಡೂ, ಕಂಡೂಯೆ, ಒಣತಿಂಡಿ, ಒಣಹುರಕು ” (ಗಂಗಾಮ. ೬೩). 
[ಒಣ (ಆ ಒಣಗು) + ತಿಂಡ್ಮಿ] 
ಒಣನಗು (ನಾ). ತೋರಿಕೆಯ ನಗು; ಹುಸಿನಗು: ಹೊಸಬನು ... 
ಒಣನಗು ನಗುತ್ತಾ ಬಂದ (ಮಹಾತ್ಮಾ. ೭೬). 
[ಒಣ (ಆ ಒಣಗು) * ನಗು) 
ಒಣನಗೆ (ನಾ). ೧. - ಒಣನಗು : “...ನಾನು ಆರಾಮಿದ್ದೇನೆ” ಎಂದು 
ಒಣನಗೆಯನ್ನು ಬೀರುತ್ತಿದ್ದಳು (ಕುಂಕುಮ. ೬೦). ೨. ಶುಷ್ಕವಾದ 
ನಗೆ: ಒಣನಗೆಯ ಮಗುವಿನ ಚಿತ್ರ ಮಾತ್ರ ಅವನ ಕಣ್ಮುಂದೆ ಕಟ್ಟ 
ದಂತಿತ್ತು (ಪುನಕು, ೩೦೯). . [ಒಣ (೮ ಒಣಗ್ಗು) ನಗೆ) 
ಒಣನುಡಿ (ನಾ). - ಒಣಮಾತು : ಒಣನುಡಿಯಲ್ಲೇ ಕಾಲಕಳೆಯ 
ಬೇಡಿ (ರೂಢಿ). [ಒಣ (೮ ಒಣಗ್ಳು)* ನುಡ್ಮಿ] 
ಒಣನೆಲ (ನಾ). ಒಣಗಿದ ನೆಲ; ಬತ್ತಿದ ನೆಲ: ಪ್ರತಿಯೊಂದು 
ಗೋಲಾರ್ಧದಲ್ಲೂ ಒಣನೆಲವೂ ನೀರೂ ಉಂಟು (ಮುಂಬಯಿ. ೪-೯೪). 
[ಒಣ (ಆ ಒಣಗು) + ನೆಲ] 
ಒಣನೆವ (ನಾ). ತಿರುಳಿಲ್ಲದ ನೆವ; ಸುಳ್ಳುನೆವ; ಕುಂಟುನೆಪ: 
ನಾಲ್ಕೈದು ಸಾರೆ ಒಣನೆವವನ್ನು ಹೇಳಿ ಪಾರಾಗಿದ್ದನು (ಜಯಂತ. ೫೭). 
[ಒಣ (ಆ ಒಣಗು) * ನೆವ (ಆ ನೆಪ)] 
ಒಣಪಡಿ (ನಾ). ೧. ಒಣ ಧಾನ್ಯಗಳನ್ನು ಕೊಡುವುದು; ಅಕ್ಕಿಪಡಿ 
(ಕ). ೨. (ತೂಕದಲ್ಲಿ) ಕಡಮೆಯಾದ ಭಾಗ (೪). 
[ಒಣ (ಆ ಒಣಗು) + ಪಡ್ಕಿ) 
ಒಣಪಾಂಡಿತ್ಯ (ನಾ). ಕೆಲಸಕ್ಕೆ ಬಾರದ ಪಾಂಡಿತ್ಯ; ಶುಷ್ಕ 
ಪಾಂಡಿತ್ಯು: ಒಣಪಾಂಡಿತ್ಯಕ್ಕೆ, ಲಕ್ಷಣಕ್ಕೆ ಕಟ್ಟುಬಿದ್ದು ಬರಿಯ ವರ್ಣನೆ 
ಗಳಲ್ಲಿಯೇ ಮುಳುಗಿ ಕಾವ್ಯದ ಮಗ್ಗವನ್ನು ನೆಯ್ದವರೂ ಇದ್ದಾರೆ 
[ಒಣ (ಆ ಒಣಗು) * ಪಾಂಡಿತ್ಯ] 
ಒಣಬಟ್ಟೆ (ನಾ). ಒಣಗಿದ ದಾರಿ; ಕಾದ ದಾರಿ: ಒಟ್ಟೈಸಿ ಪೋಗ 
ಲರಿದೊಣದೊಣಬಟ್ಟಿ£ ಒಣಬಟ್ಟೆ ])ಯ ಕಿಜುಗಲ್ಲ ಬಡಿಯ ಕೋಳಿಂದಂ 
ಕಾಲ್‌ ಕೆಟ್ಟುವು ಜವಜವನಾದುವು ನೆಟ್ಟನೆ ಮೈ ಸತ್ತೆನೆಂದು ಕಡುಭಯ 
ದಿಂದಂ (ಧರ್ಮಾಮೃ. ೬-೮೯). [ಒಣ (ಆ ಒಣಗು) * ಬಟ್ಟಿ] 
ಒಣಬರಲು (ನಾ). ಒಣಗಿದ ಬರಲು; ಆ ಒಣಬರಲು! ಆ- 
ಮುದುಕಿ! (ಬೆಟ್ಟ ಅ. ೯೮-೧೨), [ಒಣ (೮ ಒಣಗ್ಗು) + ಬರಲು] 
ಒಣಬಾಯಿ "ಒಣವಾಯ್‌'? ನೋ. 
ಒಣಬಾಳು (ನಾ). ನೀರಸವಾದ ಜೀವನ; ವ್ಯರ್ಥವಾದ ಬಾಳು: 
ನನ್ನ ಒಣಬಾಳನ್ನು ಮೈತ್ರಿಯಿಂದ ತುಂಬಿದ್ದೀರಿ (ಕಒಸಾ. ೧೪೧). 
[ಒಣ (೮ ಒಣಗು) + ಬಾಳ್ಕು (ಆ. ಬಾಟ್‌,)] 
ಒಣಮಾತು (ನಾ). ಕೆಲಸಕ್ಕೆ ಬಾರದ ಮಾತು; ವ್ಯರ್ಥವಾದ 
ಮಾತು; ಗೊಡ್ಡುಹರಟಿ: ಹಣವ ಕಂಡರೆ ಬಾಯ ಹೆಣ ಬಿಡುವುದೆಂ 
ದಿರಲು ಹಣನೋಡಿ ಅಣಿಯ ಮಾಡುವಳು ಇಬ್ಬದಿಕೆ ಒಣಮಾತಿನವಳು 
(ಸರ್ವಜ್ಞ. ೧೯೨೩) ; ಸಾಗೆಲೆ ಸಚಿವನೆ, ಭಕ್ತರು ಭವಿಗಳು ಸರಿಯಲ್ಲೀ 
ಒಣಮಾತೇಕೆ (ಕರ್ಣಾಕ. ೭೨). (ಒಣ (೮ ಒಣಗ್ಗು) * ಮಾತ್ತು] 
ಒಣಮುಖ (ನಾ). ಬಾಡಿದ ಮುಖ; ಕಳೆಗೆಟ್ಟಿ ಮುಖ; ಸೊರಗಿದ 
ಮುಖಿ: ಬಿಸಿಲಲ್ಲಿ ತಿರುಗಾಡಿ ಒಣಮುಖಹಾಕಿಕೊಂಡು ಬಂದ (ರೂಢಿ). 
[ಒಣ (ಆ ಒಣಗು) * ಮುಖ] 


(ಕಒಸಾ. ೮೧). 


ಒಣಮೇವು 


ಒಣಮೇವು (ನಾ). ಒಣಗಿದ ಮೇವು, --ಆಹಾರ : ಹುಲ್ಲುಗಾವಲಿಗೆ 
ಭಾರಿ ನಷ್ಟವಾಗಿದೆ. ನಾನೀಗ ತಪ್ಪು ವಸೂಲು ಮಾಡದಿದ್ದರೆ ನಾಳೆ ಒಣ 
ಮೇವಿಗೆ ಸೊನ್ನೆ ಬೀಳುತ್ತದೆ (ಪುನರು. ೨೮೬). 
[ಒಣ (೮೭ ಒಣಗು) + ಮೇವು (ಆ ಮೇಪು)] 
ಒಣಮೊಅಡಿ (ನಾ). ಏನೂ ಬೆಳೆಯದ ಕಲ್ಲುಗುಡ್ಡೆ: ಉರಗೇಂದ್ರನ 
ಪದಮಂ ಭೂನಾಗದ ಮಟ್‌ ಸುರಗಿರಿಯ ಮಹತ್ವಮನೊಣಮೊಣಡಿ 
ಭಾಸುರತೆಯನಡವಿಯ ಕಿಜುಗೆಆ್‌ .. . ಪಡೆಯಲ್ಪ್ಬಯಸುವವೋಲ್‌ 
(ವೀರೇಚ. ೧-೩೪). [ಒಣ (ಆ ಒಣಗು) + ಮೊಡಡಿ) 
ಒಣಮೋರೆ (ನಾ). - ಒಓಣಮುಖ; “ಅಳುಮೋರೆ* (ಜಾನ ಕೋ. 
3೯) : ಅವಳು ಒಣಮೋರೆ ಮಾಡಿಕೊಂಡು ಅವನ ಕಾಲದಿಸೆಯಲ್ಲಿ 
ಕುಳಿತುಕೊಂಡಳು (ಎರಸೆ. ೧೪೬). 
[ಒಣ (೮ ಒಣಗು) + ಮೋರೆ (ಆ ಮೋಆಕ?)] 
ಒಣರ್‌ (ಕ್ರಿ). ೧. ಭಾವಿಸು; ತಿಳಿ:. ಮನದೊಲವರದಿಂದೀ ಯಮ 
ತನಯನ ಕುಡುವಗ್ರಪೂಜೆ ಮತ್ಸನ್ನಿಧಿಯೊಳೆ ನಿನಗಶನಿಯ ಮಿಟ್ತುವ 
ನಂಜಿನ ದೊರೆಯೆಂದೊಣರ ನಂದಗೋಪಾಲಸುತಾ (ಪಂಪಭಾ. ೬-೫೧) ; 
ಮಳಯಗಿರಿಯೊಳಿರ್ಪಂ ಬಲಂ ಕೇಳಿರೇ ನೀಮೊಣರಿರ್‌ ಮತ್ತೆ ಮ್ಮ 
ಮಾತಂ (ಕಾ ವ್ಯಾನ. ೯೦೦) ; ಚತುರ ಯಶಶ್ರೀಯಂತಮಳ ಮುಕ್ತಿ 
ಯಂತೇಕಾಂತಮನೋಹರಿಯಿವಳ್‌ ದಲೆಂದೊಣರ್ದಪರೇ (ಚಂದ್ರಪು. 
೧೩-೨೫) ; ಒಣರ್ವೊನ್‌, ತಪ್ರನೊಣರ್ವದಿದು ಶೋಕಮ" (ಅಂತಿಗೊ. 
೧೫-೩೦೦). ೨, ಹೇಳು ; ನಿರೂಪಿಸು : ಪೊಣರ್ದೀ ಧೂರ್ತ ಜನೋಪ 
ಸರ್ಗಮನಿಶಂ ಬೆಂಬತ್ತೆ ಬೆಂಬೀಳದಾನೊಣರ್ದಿಂ ಗೊಮ್ಮಟಸಾರವೃತ್ತಿಯ 
ನಿದಂಕರಾಟಕವಾ ಕ್ಕ ೦ಗಳಿಂ (ಕವಿಚ. 1, ೪೧೬ ಗೊಮ್ಮಟಸಾರ). 
೩. ಕೂಡು; ಸೇರು: ಪ್ರತ್ಯ ಯನೊಣದರ್ದುು ಸಮಂತೊಂದಿ 
ತೋಣುಗುಂ ತದ್ಧಿ ತದೊಳ್‌ (ಕಾವ್ಯಾವ. ೩೬೮). 
(ದೇ. | ತಮಿ. ಮಲ. ಉಣರ್‌) 
ಒಣರಗಳೆ (ನಾ). ಕೆಲಸಕ್ಕೆ ಬಾರದ ವ್ಯವಹಾರ; ವ್ಯರ್ಥವಾದ 
ಕಲಾಪ: ಈ ಒಣರಗಳೆಯಿಂದ ತನಗೆ ಪ್ರಯೋಜನವೇನು? 
(ಮುಂಬಯಿ. ೪-೫೩) ; ತಿರುತಿರುಗಿ ತೊಳಲುವುದು . . . ಕೆರಳುವುದು 
ನರಳುವುದು ಇರನಿದೇನೊಣರೆಗಳೆ? (ಮಂಕುಕ. ೨೩). 
[ಒಣ (ಆ ಒಣಗು) + ರಗಳೆ] 
ಒಣರವದಿ (ನಾ). (ಉಕ) ಒಣಗಿದ ಜೋಳದ ಸೊಪ್ಪೆ (೪). 
[ಒಣ (ಆ ಒಣಗು) * ರವದಿ] 
ಒಣರೆಂಬೆ (ನಾ). ಒಣಗಿದ ಕೊಂಬೆ : ಗಿಡವನ್ನು ನಾಶಮಾಡುವ ಒಣ 
ರೆಂಬೆಗಳನ್ನು (666 ೪೦೦6) ಕತ್ತರಿಸಿ ಗಿಡಕ್ಕೆ ಜೀವರಸ ಬರುವಂತೆ 
ಕಸಿಮಾಡಿ (ಕಒಸಾ. ೧೪೩). [ಒಣ (ಆ ಒಣಗು) + ರೆಂಬೆ] 
ಒಣರೊಟ್ಟಿ (ನಾ). ೧. ಒಣಗಿದ ರೊಟ್ಟಿ. ೨. ಬರಿಕೊಟ್ಟಿ ; ನಂಜಿ' 
ಕೊಳ್ಳಲು ಜೊತೆಗೆ ಏನೂ ಇಲ್ಲದ ರೊಟ್ಟಿ : ಒಣರೊಟ್ಟ ತುಣುಕು 


(ನಾಧಾರಿ. ೨೬); ಗಾಣಿಗನ ಸಂಗಡ ಗುದ್ದಾಡಿ ಒಣರೊಟ್ಟಯನ್ನು 
ತಿಂದರಂತೆ (ಗಾದೆ). [ಒಣ (ಆ. ಒಣಗು) ಇ ಕೊಟ್ಟ] 
ಒಣರ್ಚು (ಕ್ರಿ). ಸೇರಿಸು; ಒಂದುಗೂಡಿಸು : ಸ್ಫಾರಶರೀರಕಾಂತಿ 


ಜನನೀ ನಯನಾಬ್ಜಮನುಳ್ಳಲರ್ಚಿ ವಿಸ್ತಾರಮನೋರಥಾಂಗಮನೊಣರ್ಚೆ 
ಬೆಳರ್ಪೆಳನೇಸಜಂತೆ (ಪುಷ್ಪಪು. ೧೦-೧೬). [ಒಣರ್‌ +೬ -ಚು] 
ಒಣವಸಿಯ್‌ (ನಾ). ಒಣಗಿದ ಹೊಟ್ಟಿ; ಕೃಶವಾದ ಒಡಲು: 
ಪೆಡತಲೆಯೊಳ್‌' ಪೊಕ್ಯ ಕಣ್‌ ತೋರ್ಪ ಕೆಯ್ಯಾಲ್ಡೆರೆ ಪಾತಾಳಕ್ಕೆ ಪೊಕ್ಕಿ 
ರ್ದೊಣವಸಿಜುಡುಗಿರ್ದೊಂದುರಂ ಪೂಟ್ಲಿ ಬಾಯರ್‌ (ಅರ್ಧನೇ. ೭-೧ ವ). 
[ಒಣ (೮. ಒಣಗ್ಗು) * ಬಸಿಯ್‌] 


೧೨೨೧ 


20 


23 


30 


3s 


45 


ಒಣಹರಟಿ 


ಒಣವಾದ (ನಾ). ಕೆಲಸಕ್ಕೆ ಬಾರದ ವಾದ; ಶುಷ್ಕವಾದ ತರ್ಕ: 
ವಾದನುಳಿ ಕರ್ತೃತ್ವವುಂಟಿಂಬೋದದುಳ್ಳೊಡೆ ತೋಜು ಬಜ್‌ ಒಣವಾದೆ 
ವೇವುದೋ ಸಾಕು ಬೋಧಕ ಬೋಧೆಗಳ್ಳವಿನ್ನು (ಸಾನಂಚ. ೯-೧೨೩). 
[ಒಣ (೮ ಒಣಗು) 4 ವಾದ್ಯ) 
ಒಣವಾಯ್‌, ಒಣಬಾಯಿ (ನಾ). ೧. ಒಣಗಿದ: ಬಾಯಿ; ಆರಿದ 
ಬಾಯಿ : ಬೇರ್ವರಿದ ಭಯದ ಪಿನ್ನೋಟಿದೊಣವಾ [ಪಾಠಾಂ. ಮೈ]ಯ 
ಕಡುಪಾರ್ವೆದೆಯ (ಚೆಬಪು. ೪೯-೨೪). ಒಣಜಾಯಿ: ೨. ಬರಿ 
ಬಾಯಿ; ಏನೂ ತಿನ್ನದ ಬಾಯಿ : ಖೋಡಿ ಚೆಕ್ಕು ಎಲ್ಲಾ ಕುಡಿದು 
ಹೋಯ್ತು. ಇನ್ನ ಕೂಡು ಒಣಾ£ಣ3 ಬಾಯಿಲೆ, ಮತ್ತ ಮಾಡೋ 
ತನಕಾ (ಹೊಸಂಸಾ. ೧೧೯) ; ಹಸಿತುಳಸಿದಳ ನೀರ ಒಣಬಾಯೊಳೂಡಿ 
(ಕಎಪು. ೪೪-೫). [ಒಣ (ಆ. ಒಣಗು) * ಬಾಯ್‌) 
ಒಣವುಲ್‌, ಒಣಹುಲ್ಲು (ನಾ). ಒಣಗಿದ ಹುಲ್ಲು: ಸಂಜೆಯ ಕೆಂಪು 
ಸೊಬಗುವೊಣವುಲ್ಲ ಧನಂಜಯನೇಳ್ಗೆ ಸಕಲ ಬಂಧು ಜನಂ ಮಳೆಯ 
ಮಹಿಮೆ (ಜಯಕಾ.' ೧೩-೩೭). ಒಣಹುಲ್ಲು : ಬರಗಾಲದಲ್ಲಿ ಒಣ 
ಹುಲ್ಲೂ ಸಿಕ್ಕದು (ರೂಢಿ). [ಒಣ (ಆ ಒಣಗು) * ಪುಲ್‌] 
ಒಣನೇದಾಂತ (ನಾ). ಕೆಲಸಕ್ಕೆ ಬಾರದ ವೇದಾಂತ; ಶುಷ್ಯ 
ವೇದಾಂತ: “ಸರಿ ತೆಗೆದೆಯಲ್ಲಾ ಒಣವೇದಾಂತೆ...” (ಹೊಸಕ್ಷಿ 
೧೦೬). [ಒಣ (೮ ಒಣಗು) * ವೇದಾಂತ] 
ಒಣವ್ಯವಸಾಯ (ನಾ). ಮಳೆಯ ನೀರಿನ ಆಶ್ರಯದಿಂದ ಮಾಡುವ 
ವ್ಯವಸಾಯ ; ಖುಸ್ಬಿ : ಮಳೆಯ ನೀರನ್ನು ಉಳಿಸಿಕೊಂಡು ಸರಿಯಾದ 
ಪೈರನ್ನು ಬೆಳೆಯುವುದಕ್ಕೆ "ಒಣವ್ಯ ಸ (Dry farming) ಎಂದು 
ಹೆಸರು (ವ್ಯವಮ. ೬೦). ts (ಆ ಒಣಗು) * ವ್ಯವಸಾಯ] 
ಒಣಶೊಂಠಿ (ನಾ). ಒಣಗಿದ ಶುಂಠಿ: *ಶುಂಠಿ- ಒಣಗಿದ ಶೊಂಡಿ, 
ಒಜಶೊಂಠಿ ? (ಸಿದ್ಧಾಂತಿ. ೨೪೪).' [ಒಣ (೮. ಒಣಗ್ಗು) 4 ಶೊಂಠಿ) 
ಒಣಸಂಗತಿ (ನಾ). ಲಸಕ್ಕೆ ಬಾರದ ವಿಚಾರ; ನೀರಸ ಸಂಗತಿ: 
ಗೈಹಸಂಸಾರದ ಒಣಸಂಗತಿಗಳನ್ನಲ್ಲ; ಅವರ ವಿಚಾರಸಂಸಾರದ ಹಸಿ 
ಸಂಗತಿಗಳನ್ನು (ಜಗದಾ. ೧೭೪). [ಒಣ (ಆ ಒಣಗ್ಗು) * ಸಂಗತಿ] 
ಒಣಸಂಶಯ (ನಾ). ಆಧಾರವಿಲ್ಲದ ಸಂಶಯ ; ತಳಬುಡವಿಲ್ಲದ 
ಸಂಶಯ (ಕಿ). [ಒಣ (೮. ಒಣಗು) 4 ಸಂಶಯ] 
ಒಣಸಗಣಿ (ನಾ). ಒಣಗಿದ ಸಗಣಿ: *ಕರೀಷಃ - ಒಣಸಗಣಿ ” 
(ಸಿದ್ಧಾಂತಿ. ೨೪೮). [ಒಣ (೮ ಒಣಗ್ಗು) * ಸಗಣಿ (೮ ಸೆಗಣಿ)] 
ಒಣಸರಸ (ನಾ). ವ್ಯರ್ಥವಾದ ಚೇಷ್ಟೆ, ಕ್ರೀಡೆ: ಮಾರ್ಪೊಳೆಯೆ 
ತಮ್ಮಯ ಪ್ರತಿಬಿಂಬಮೆಂಬುದನು ಸಂ: . . ಚಂಚುವಿಂದಲಿ ಕುರ್ಕಿ 
ಒಣಸರಸದಿಂದಲಸಿ ಬಳಲ್ವ ಕಳಹಂಸಕಂಗಳೆಸೆದಿರ್ದವು (ನವಮೊ , 
೮-೩೨). [ಒಣ (೮ ಒಣಗು) * ಸರಸ] 
ಒಣಸಾಹಸ (ನಾ). ಹುರುಳಿಲ್ಲದ ಪರಾಕ್ರಮ; ತೋರಿಕೆಯ 
ಸಾಹಸ: ಬಂಕಿಮನಿಗೆ... ಶಕ್ತಿ ಇತ್ತು, ಧೈರ್ಯವಿತ್ತು, ಅದು 
ಒಣಸಾಹಸದ ಬಡಾಯಿಯಲ್ಲ (ಬಂಕಿಮ. ೪೯೨). 
[ಒಣ (ಆ ಒಣಗು) + ಸಾಹಸ] 
ಒಣಸೋಗು (ನಾ). ವ್ಯರ್ಥವಾದ ವೇಷ, ನಟನೆ: ಒಮ್ಮೊಮ್ಮೆ 
ಹೆಣ್ಣು ಹೊಯ್ಮಾಲಿಯಾಗಿ ಒಣಸೋಗು ಮಾಡಿ, ಹಾಸ್ಯಕ್ಕೆ ಗುರಿ 
ಯಾಗುವುದೂ ಉಂಟು (ಕನ್ನಜಾ. ೫೯). 
[ಒಣ (ಆ ಒಣಗ್ಗು) * ಸೋಗು) 
ಒಣಹರಟೆ (ನಾ). ಕೆಲಸಕ್ಕೆ ಬಾರದ ಮಾತು; ಗೊಡ್ಡು ಹರಟಿ 
(ಕಿ). "ಒಣಹರಟಿಗಾಅ' ಪರಾ. 
[ಒಣ (ಆ ಒಣಗು) * ಹರಟಿ] 


ಓಣಹರಟಿಗಾಅ 


ಒಣಹರಟಿಗಾಲ (ನಾ). ಕೆಲಸಕ್ಕೆ ಬಾರದ ಮಾತನ್ನಾಡುವವನು ;| 
ಗೊಡ್ಡುಹರಟಿ ಹೊಡೆಯುವವನು : ಒಣಹರಟಿಗಾಆರ ಶಿವಾನುಭಾವಿ 
ಗಳೆಂತೆಂಬೆನಯ್ಯಾ (ಅಖಂಡೇ. ೧೯೨-೧೦). 

[ ಒಣಹರಟಿ + -ಗಾಅ (೮. -ಕಾಲಅ)] 

ಒಣಹುಲ್ಲು "ಒಣವುಲ್‌? ನೋ. 

ಒಣಹೆನ್ಮೆ (ನಾ). ಹುರುಳಿಲ್ಲದ ಜಂಬ; ವ್ಯರ್ಥವಾದ ಪ್ರತಿಷ್ಠೆ : / 
*ಡಂಬಾಚಾರ- ಒಣಹೆಮ್ಮೆ ೫ (ಗಂಗಾಮ. ೧೪೫) ; ನಮ್ಮ ಮೂಢತನ | 
ನನ್ನೂ ಒಣಹೆಮ್ಮೆಯನ್ನೂ ನೋಡಿ ನಗುವರು (ಮುಂಬಯಿ. ೪-೪೯). 

[ಒಣ (೮ ಒಣಗು) + ಹೆಮ್ಮೆ (ಆ ಪೆರ್ಮೆ)] 
ಒಣಿಗೆ (ನಾ). ಬಾಯಿ ತುಂಬುವ ತುತ್ತು; ಕವಳೆ (ಸ್ಕಾಂಡರ್‌). |10 
( ವಳಿಗೆ] 

ಒಣೆ.(?). (7): ನೆಲನನಿತುಂ ತೆರಳ್ತಡಸಿ ಬಿಟ್ಟೊಣೆಯಂ ತವಡೊಂದೆ 
ಮಾಟಕ್ಸಿಯಿಂ ನೆಲೆ ನೆಲೆವೆರ್ಚೆ ಮುಂ ಪರಿವ ಪೆರ್ದೊಜಕೆಗಳ್‌ ನೃಪನೀತಿ | 
ಮಾರ್ಗ ಭೂತಲಪತಿವೋಲ್‌ ಕಲುತ್ತೆಜಗೆ ತಾಗಿದರಾತಿವೊಲಂತೆ ಮಾಣ್ಣು | 
ಪೆರ್ಬಲಮೊಡವಾಯೆ ಕಪ್ಪುಕನಿವಂತಿರೆ ಕಾಲೊಳೆ ತಪ್ಪನೆಲ್ಲಿಯುಂ | 
(ಕಾವ್ಯಸಾ. ೪೬೩). [?] 

ಒತ್ತಂಡ (ನಾ). ಒಂದು ತಂಡ, ಗುಂಪು: ಜೋಡು ಸೀಸಕವಾಂತ 
ಸಬಳಿಗರೊತ್ತಂಡ ಚೂಡಾಯ್ತ ಹರಿಗೆ ಬಿಲ್ಲವರ' ಖೇಡೆಯವಡೆದ ರಾವುತ 
ಜೋದ ರಥಿಕರೆ ನೋಡ ಚಿತ್ತೈಸೆಲೆ ದೇವ (ಮೋಹತ. ೨೦-೫೪). 

[ಒರ್‌ (೮ ಒಂದ್ಕು) + ತಂಡ] 

ಒತ್ತಂಬ (ನಾ). ೧. ಒತ್ತುವಿಕೆ; ಬಲಾತ್ಕಾರ; ಒತ್ತಾಯ : ಗುಣ 
ಮನ್ತಾನ್ನೆಲೆಸಿರ್ಪ ಬಟ್ಟಿಕೆಆಿಯಂ ಮರ್ಕಾದೆಯನ್ನಪ್ಪಿ ಭೀಷಣ ವಿದ್ವಿಷ್ಟ 
ಬಲಂಗಳೊಟ್ಟಕೊಳಲೆಂದೆಲ್ಹನ್ಡೊಡೊತ್ತಂಭ([ ಬ]ದಿಂ (ಎಇ. x, 
೧೮೯-೫ ; 888) ;; ದ್ರೋಣನೊತ್ತ೦ಬದಿಂದೊಳಗಂ ಪೊಕ್ಕು ದ್ರುಪದನಂ 
ಕಂಡು (ಸಂಪಧಾ. ೨-೪೭ ವ) ; ಅವಂದಿರ್‌ ಅತಿವರ್ತಿಯಪ್ಪ ಮತ್ತಗಜಂ 
ಕಂಭಕ್ಕೆ ತರ್ಪಂತೊತ್ತಂಬದಿಂ ಬಂದುಂ (ಪಂಚತಂ. ೧೮-೨೦) ; ಹೊಸ 
ಹೋರಿಯೆತ್ತುಗಳನೊತ್ತಂಬದಿಂ ಹೂಡಿದ ಗಾಡಿವಡೆದು (ಸಿದ್ಧರಾ. 
೬-೧೯) ; ಒತ್ತಂಬದೆ ವಿರಹಿಗಳಂ ಚಿತ್ತಭವಂ ' ಬಂದಿವಿಡಿದು ಗಂಟಲ 
ಬಳೆಯಂ ಪತ್ತಿಸಿದ ಚಂದ್ರಕಾಂತದ ಕತ್ತರಿಯೆನೆ ತೊಳಗಿ ಬೆಳಗಿತೆಳವೆಆಕ 
ನಭದೊಳ್‌ (ಸೂಕ್ತಿಸು. ೮-೨೫೬) ; ನಾಡಿನರಸುತನಮಂ ಒತ್ತಂಬದಿಂದೆಳ 
ಸುತಿರ್ದ (ಮರಾ ಚ. ೫-೨೯). ೨.' ಸಮೂಹ ; ಮೊತ್ತ : ಪೆತ್ತುದು 
ಪೂಣ೯ಶಶಾಂಕರ ಮೊತ್ತಮನೆನೆ ಮಧುಪಮಿಳಿತ ಸರಸಿಜ[ಕುಲ] 
ದೊಂದೊತ್ತಂಬದಿಂದಮೆನಸುಂ ಬಿತ್ತರಿಸುತ್ತಿರ್ದುದಾ ಸರೋರುಹಷಂಡಂ 
(ಕುಸುಮಾ. ೯-೩೭); ಕುಸುಮಾ. ೨-೪೪ ನೋ). ೩. ಭಾರ: ಎಡಗೈಯಿಂ 
ನೀವಿಯಂ ಸಾರ್ಚುತುಮುರಸಿಜದೊತ್ತಂಬದಿಂ ಬಳ್ಳುತುಂ ಸೋರ್ಮು |358 
ಡಿಯಂ ಸೈತೊತ್ತುತುಂ (ಕುಸುಮಾ. ೪-೩೪). . [ವ ಸಂ. ಉಪಸ್ತಂಭ] 

ಒತ್ತಂಬಂ (ಅ). ಗಾಢವಾಗಿ; ಚೆನ್ನಾಗಿ; ಬಲವಾಗಿ: ಮತ್ತಾ 
ಕಲ್ಲನೆ ಸೋದಿಸಲ್‌ ಕೆನಕಮಂ ಕಾಣ್ಪ್ಬಂತೆ ಪಾಲಂ ಕ್ರಮಂಬೆತ್ತೊಳ್ಬಿಂ 
ಮಥನಂಗೆಯಲ್‌ ಫೃತಮುಮಂ ಕಾಣ್ಬಂತೆ ಕಾಷ್ಮಂಗಳಂ ಒತ್ತಂಬಂ 
ಪೊಸೆದಗ್ನಿ ಗಾಣ್ಬ ತೆಆದಿಂ ಮೈಬೇಜಕಿ ಬೇಜಾನೆನುತ್ತಿತ್ತಭ್ಯಾಸಿಸಲೆನ್ನ 
ಕಾಣ್ಪುದರಿದೇ (ರತ್ನಾಶ. ೬). [ಆ ಒತ್ತಂಬ] 

ಒತ್ತೆಂಬರೆ, ಒತ್ತಬರ (ನಾ): ಆತುರ; ರಭಸ; ಆವೇಗ; 
ಗಡಿಬಿಡಿ: ಸುತ್ತಿ ಕುದಿದಾ ಬೋನವುಕ್ಕುತಿರೆ ಕೈಯಿಂದಲೊತ್ತಂಬರವ 
[ಪಾಕಾಂ. ಭರವಂ]ನಿಲಿಸೆ (ಲಶಿಚಿಂ. ೩೭-೧೭೦); ಕೃತಿಯ ಒತ್ತಂಬರ 
ದಿಂದೊರೆವ ಕವಿಗಳನಜ ಪೆತ್ತನೇಕೆಂದಾನಆಯೆ (ಕುರಾಸಾಂ. ೧-೮೨) ; | ಟಿ 
ಭಕ್ತಲಾಂಛನವನೊತ್ತಂಬರದಿನಳನಡಿಸಿ(ಪಾಸೋಪು. ೯-೧೨೨); 


ಲಾ 


28 


೧೨೨೨ 


ಒತ್ತಟ್ಟು 


ಸುತ್ತಂ ಪರಿವ ತೇರ್ಗಳೊತ್ತಂಬರದೆ ತಾರಕಾಸುರನಾಹವಕೆ ನಡೆವ 
ಸಂಭ್ರಮವನೇನೆಂಬೆನು (ಚಿಬಪು. ೩೮-೨೮). ಒತ್ತ ಬರ: ಮೇಗೆ 
ಬರಲದಜಕಿಂದ ಬಂದುದ ಭೋಗಿಸುವೆಯೆನುತೊತ್ತಬರದ ವಿರಾಗದಲಿ 
ಹರಿಶರಣ ಬಂದನು ತಾಯ ಮಂದಿರಕೆ (ತೊರರಾ. ೬-೨-೫೦). 
[ಆ ಒತ್ತು * ಬರ (ಆ ಬರವು)) 

ಒತ್ತಂಬರಿ (ಕ್ರಿ). ಒತ್ತಿ ಹರಿ; ವೇಗವಾಗಿ ಹರಿ: ಇವು ಮುನ್ನಾರಾರ 
ಬಲ್ಬಂನೆಲೆಗಿಡಿಸವಿವಾರಾರ ತಕ್ಕಂ ನೆಲಕ್ಕಿ ಕೃವಿವಾರಾರುರ್ಕನೊತ್ತಂಬರಿದು 
[ಪಾಠಾಂ. ಬಡೆದು] ಕಿಡಿಸವು (ಕಬ್ಬಿಕಾ. ೩೦೩). [ವ ಒತ್ತು, * ಪರ್ಮಿ] 

ಒತ್ತಂಬರಿಸು,' ಒತ್ತಬರಿಸು (ಕ್ರಿ). ೧. ಅವಸರಪಡಿಸು; ಆತುರ 
ಪಡಿಸು: ವೀರಭಟವಿತತಿಯಂ ಹತ್ತಿಹತ್ತಿಯೆನುತೊತ್ತಂಬರಿಸುತಿರ್ದರು 
(ಸಮ್ಯಕ್‌. ೮-೩೧). ೨. ಆವರಿಸು; ಆಕ್ರಮಿಸು; ಮುತ್ತು : ಪರವಶೆ 
ಯಾದಳು ಪರಿತೋಷವೊತ್ತಂಬರಿಸಲಂತಃಕರಣವನು (ಕುರಾಸಾಂ. 
೪೦-೬೫). ೩. ತೀವ್ರಗೊಳಿಸು ; ಉತ್ಕಟಗೊಳಿಸು ; ವೇಗಗೊಳಿಸು : 
ನಿಜನಿಧನ ಸೂಚಕೋತ್ಪಾತ ಕೌತುಕರೆಸಮನಾತ್ಮೋದಾರೆ ವೀರರಸದಿ 
ನೊತ್ತಂಬರಿಸುತ್ತುಂ (ಜ ಗವಿ. ೧೫-೧೦ ವ) ; ' ಅಳಿಬಲರ ತಲೆಗಾಯ್ದು 
ಲಂಕೆಗೆ ಕಳುಹುತೊತ್ತಂಬರಿಸಿ ಜನಪದದೊಳಗೆ ನಡೆದುದು ರಘುವರೂಧಿನಿ 
ರಾವಣಾಸುರನ (ತೊರರಾ. ೬-೬-೧೭). ಒತ್ತಬರಿಸು : ೨. ಒತ್ತಬರಿಸುವ 
ಪಡಿತಳದ ಸುಭಟೋತ್ತಮರ ಸದೆಬಡಿದನನಿಲಜ (ತೊರರಾ. ೫-೪-೨೩) ; 
`ಕಠಾರಿಯನು ತೆಗೆದೊತ್ತ ಬರಿಸಿದನಳುಕೆ ಭುವನ ಚಯ (ತೊರರಾ. 
೬-೨೮-೪೬). [ಒತ್ತಂಬರ + -ಇಸ್ಕು] 

ಒತ್ತಂಬಿಸು (ಕ್ರಿ). ೧. ಪೋತ್ಸಾಹ ಹೊಂದು; ನೆರವು ಪಡೆ: ನೃಪನ 
ಮೇಲೆತ್ತಿ ಪ್ರತ್ಯಂತ ಭೂವರರು ಒತ್ತಂಬಿಸಲಾ ಬಲಿಯಾ ಬೆಸನನು 
ಹೊತ್ತ ವರ್ಗಿದಿರಾಗಿ ನಡೆದು (ನೆ ೇ'ಮಿ ಸ 6. ೧೧-೨೮) ; ನಾನಾ ಬಿತ್ತರ 
ದೊಳೊತ್ತಂಬಿಸಂಡಲೆಯುತ್ತು, ಯಾಚಿಸಿದಾ (ಜಿರಾ ಮಾ. ೧೯೪-೧೭). 
೨. ಕೂಡಿಬರು ; ಒದಗು : ಮತ್ತಿನಿಸಜಕೊಳತಿ ಶುಭತರವಹ ಲಗ್ನ 
ವೊತ್ತಂಬಿಸೆ ಲಗ್ನಿಗರಾ ಮೊತ್ತವಾಗಳ್‌ ಆಯತವಾಯತಮೆಂದು ಬಿತ್ತರದಿಂ 
ಘೂರ್ಣಿಸಿದುದು (ಶ್ರೀಪಾಲ. ೧೦-೮೫). ೩. ಹೆಚ್ಚಾಗು : ಇತ್ತ ಕೊಂತಿಗೆ 
ಗರ್ಭಚಿಹ್ನವು ದಿನದಿನಕೊತ್ತಂಬಿಸಿ ಗೂಢಮಿರ್ದು ( ನೇಮಿಸಂ. ೫-೧೦೪). 

`[ಒತ್ತಂಬ + -ಇಸ್ಕು] 

ಒತ್ತಕರಡು "ಒತ್ತುಕರಡು' ನೋ. 

ಒತ್ತಳ್ಳೆರ (ನಾ). ಒತ್ತುಳ್ಳ ಅಕ್ಷರ; ಸಂಯುಕ್ತಾಕ್ಷರ; ದಡ್ಡಕ್ಕರ: 
*ದ್ವಿತ್ವಂಗಳ್‌ ಎ ಒತ್ತಕೃರಂಗಳಾಗಿರ್ಪುವು ೫ (ಶಮದ. ೩೬ಟೀಕೆ) ; ಗುರು 
ವಕ್ಕುಂ ಮುಂತೊತ್ತ ಕೃರ [ಪಾಠಾಂ. ದಡ್ಡಕ್ಕರ] ಮಾಗಿರೆ (ಛಂದೋಂಬು, 
೧-೬೪). "ದಡ್ಡಕ್ಕರ' ಪರಾ. [ಒತ್ತು * ಅಕ್ಕರ್ಯ] 

ಒತ್ತಶ್ಸರ (ನಾ). ಎ ಒತ್ತಕ್ಳುರ: “ಎರಡು ಅಥವಾ ಅದಕ್ಕಿಂತ ಹೆಚ್ಚಾದ 
ಸಂಖ್ಯೆಯ ವ್ಯಂಜನಗಳು ಒಟ್ಟಿಗೆ ಕೂಡಿಕೊಂಡಿದ್ದರೆ ಸಂಯುಕ್ತಾಕ್ಷರ 
ಅಥವಾ ಒತ್ತಕ್ಷರ ಎಂದು ಹೆಸರು” (ಮಧ್ಯಮ. ೧೫); ಹಳಗನ್ನಡದಲ್ಲಿ 
ರೇಫಯುಕ್ತೆ ವಾಗಿದ್ದ ಒತ್ತಕ್ಷರಗಳು ಈಗ ಸಜಾತೀಯ ಸಂಯುಕ್ತ 
ವ್ಯಂಜನಗಳಾಗಿವೆ (ಕೈಪಿಡಿ: ೬). [ಒತ್ತು * ಅಕ್ಷರ] 

ಒತ್ತಟ್ಟ (ನಾ). ಭಯಂಕರ ಸ್ವಪ್ನ. "ಒತ್ತಡೆ? ಪರಾ. 

[ಒತ್ತು * ಅಟ್ಟ] 

ಒತ್ತಟ್ಟು (ನಾ). ಒಂದು ಕಡೆ, ಪಕ್ಕ, ಎಡೆ: ಒತ್ತಟ್ಟು 
ಕಾಣದು ಕಂಚಿನ ಮುಕುರ ಹಿಂದೊತ್ತಟ್ಟು ಕಾಣದಂತ ಲ್ಲ ಇತ್ತಟ್ಟ 
ನೊಳು ಕಾಣ್ಬ ರನ್ನಗನ್ನಡಿಯಂತೆ ಸುತ್ತಲಜಾವು ಕಾಣ್ಕೆ ಜಿನಗೆ (ಭರಚ. 
೬೬-೯೫) ; ಇಡಿ ಅಗಡಿ ಊರು ಒತ್ತಟ್ಟು, ಗಳಗನಾಥರು ಒತ್ತಟ್ಟು 
(ಗಳಗ. ೨೯) ; ಒತ್ತಟ್ಟಗೆ ಸುಂದರವಾದ ಕೈ ತೋಟವಿದೆ (ಕಪಪು. ೪, ೧). 


ಒತ್ತಡ 


ಒತ್ತಟ್ಟಿಗಿಡು- ಒಂದು ಕಡೆಗಿಡು: ಚಂದ್ರಿ ಹಾಸಿಗೆಯನ್ನು 
ಸುತ್ತಿಟ್ಟು ಬಟ್ಟಿಗಳನ್ನೆಲ್ಲಾ ಮಡಿಸಿ ಒತ್ತಟ್ಟಗಿಟ್ಟು (ನಿಶೆಉ. ೪೨). 
[ಒರ್‌ (ಆ ಒಂದ್ಯು) * ತಟ್ಟು) 
ಒತ್ತಡ (ನಾ). ೧. ಒತ್ತುವಿಕೆ; ಭಾರ: ಗಾಳಿಯ ಒತ್ತಡ ಎಲ್ಲ ಕಡೆ 
ಗಳಲ್ಲಿಯೂ ಒಂದೇ ಸಮನಾಗಿರುವುದಿಲ್ಲ (ಭೂವಿವ. ೪೫) ; ಆ ಬೊಗಸೆ 
ಧರಿಸಿಹುದು ಮನುಜ ಜೀವಿತವನದರೊತ್ತಡದೆ ಪರಿದಾಟ ನಮಗೆ ಲ್ಲಾ 
(ಮಂಕುಕ. ೧೫೮). ೨. ಉಗಿಯ ಕಾವು ಕೊಡುವುದು (೪. 
೩. (ಆಲಂ) ಬಾಹುಳ್ಯ ; ಹೆಚ್ಚಳೆ: ಅಭ್ಯಾಸದ ಒತ್ತಡ (ರೂಢಿ); 
ಕೆಲಸದ ಒತ್ತಡ (ರೂಢಿ). 
ಒತ್ತಡತರು - ಒತ್ತಾಯ ಮಾಡು; ಬಲಾತ್ಕಾರ ಮಾಡು: 
ವಿಶೇಷ ರೀತಿಯ ಒತ್ತಡತರುವುದಾದರೆ ಅದನ್ನು ಬುಧವಾರವೇ ಪರಿಶೀಲಿ 
ಸುವ (ಪುನರು. ೩೩೯). 
(ದೇ. ॥ ತಮಿ. ಒಜ್ಜಡ್ಕ ಒತ್ತಡ ಒತ್ತಣ ; ತೆಲು. ಒತ್ತಡ] 
ಒತ್ತಡಚೌಕಟ್ಟು (ನಾ). ಒತ್ತಡವನ್ನುಂಟುಮಾಡಲು ಇರುವ 
ಚೌಕಟ್ಟು: ಕಾಗದದ ಮೇಲೆ ಸಮವಾಗಿ ಒತ್ತಡವು ಬೀಳುವಂತೆ ಒತ್ತಡ 
ಚೌಕಟ್ಟನ್ನು (ಟಿಂಪಾನ್‌) ಸೇರಿಸಲಾಯಿತು (ಮುದ್ರಕ. ೮೭). 
[ಒತ್ತಡ + ಚೌಕಟ್ಟು] 
ಒತ್ತಡವೆ (ನಾ). ಒಂದು ಸಲ; ಒಂದುಬಾರಿ: ಒತ್ತಡವೆ ಅದರ ಬುಡ 
ದಲ್ಲಿ ಹೀಗೆ ತಿರುಗಿದನು (ಕಪಾಕುಂ. ೧೨) ; ಮಿಂಚಿನ ಹಾಗೆ ಒತ್ತಡವೆ 
ಹೊಳೆದು (ದೇವೀಚೌ. ೫೮). [ಒರ್‌ (ಆ ಒಂದ್ಳು) + ತಡವೆ] 
ಒತ್ತಡಿಕೆ (ನಾ). ಒತ್ತಿಕೊಂಡ ಅಡಕೆ ; “ಕೊರೆದ ಅಡಿಕೆ” (ಸರ್ವಜ್ಞ. 
ಕೋಶ) : ಹತ್ತಕಟ್ಟದ ಮುತ್ತು ಒತ್ತಡಿಕೆ ಬಿಳಿ ಎಲೆಯು ಹೊತ್ತೇರಿ 
ಹಲ್ಲ ಸುಲಿವಾಕೆ ಕಾಮನೊಲಿದೆತ್ತಿದ ಬಾಣ (ಸರ್ವಜ್ಞ. ೧೮೨೮). 
[ಒತ್ತು * ಅಡಿಕೆ (೮ ಅಡಕ್ಕೆ)) 
ಒತ್ತಡೆ (ನಾ). ೬ ಒತ್ತಟ್ಟಿ (ಸ್ಕಾಂಡರ್‌). 
ಒತ್ತೆಬರ "ಒತ್ತಂಬರ' ನೋ. 
ಒತ್ತಬರಿಸು "ಒತ್ತಂಬರಿಸು' ನೋ. 
ಒತ್ತಮಿಸು, ಒತ್ತವಿಸು (ಕ್ರಿ). ಮಾರು; ಅತಿಕ್ರಮಿಸು : ಚಿತ್ತಭವಂ 
ತನ್ನಾಜ್ಞೆಯನೊತ್ತಮಿಸಲ್ಪಾರದೆಂದು ಮುದ್ರೆಯ ನಿಟ್ಟಿಂತುತ್ತ ಮೆಯ 
ಮೂಗಿನೊಳ್ಳಿಗೆ ಮುತ್ತಿನ ಮೂಕುತಿಯನಿಕ್ಕಿದಳ್‌ ಕಡುನಲವಿಂ ( ಬಾಧಪು. 
೬-೭೫). ಒತ್ತವಿಸು: ಕತ್ತಲೆಯ ಮೊತ್ತ ಮುಂಬರಿದು ಬರುತಿರೆ 
ಬೆಳಗನೊತ್ತವಿಸಿ ಕವಿದು ಕೆಲಸಾರಿಸುತ್ತ್ಮೈದು ಬರೆ (ವೆಂಕಾರಾ. ೫-೩-೨), 
[ಆ ಒತ್ತು, * -ಇಸ್ಕು] 
ಒತ್ತಯ್ಯ (ನಾ). ಒಬ್ಬಾತನ ಹೆಸರು: ಭೀಮರಾ ಜಂ ಬನವಾಸಿ 
ಪನ್ನಿಜ್ವಾಸಿರವಂನಾಲ್ಲಿರೆ ಒತ್ತಯ್ಯ ನಾಲನ್ಲಾವುಣ್ಣು ಗೆಯ್ಕೆ (ಎಕ. vi, 
ಶಿಕಾರಿ. ೬೧-೫ ; 1007 7). (2) 
ಒತ್ತರ್ಕ (ನಾ). ೧. ಒಂದೇ ರೀತಿ: ಒತ್ತರದಿನೆತ್ತಿ ನಡೆವೆಡೆಯೊಳ 
ಮರಿರಾಯರ ಗುಹೆಗಹ್ವರಂ ಚೆಟ್ಟಿ ಗಟ್ಟಬಿದಿರ್ಚೆತ್ತದಿಂದೆತ್ತಲುಂ ಮುತ್ತ 
ಲರಿದೆನಿಸಿದೆತಿಬಿರುದಿನ ಗಿರಿದುರ್ಗ೦ಗಳ ೦ (ಗಿರಿಕ. ೨-೧೦೫ ವ). 
೨. ಒಂದು ಸಾಲು: ಚರಿಪ ಖಗಮೃಗಂಗಳ್ಳೆ ತಣ್ಣೊಳನೊಂದು 
ಭ್ರಾಂತಿಯಂ ಪುಟ್ಟಿಸಿ ಒತ್ತರದಿನಿಂಬುಗೊಂಡ ಕರ್ಮಣಿಯ ಪಾಸಜಕಯಿಂ 
(ರಾಮಾಶ್ವ. ೭೨-೧೮). ೩. ಒಂದಾಗಿ ಸೇರಿದುದು; ಗುಂಪು: ಮುಂಬ 
ಗಲ್ವರಂ ತೊಲಗದನಾಕುಳಂ ಮೊಸಳೆಗಳ ನೇಚೆದೊತ್ತರಮಾಗಿ ಮಾಗೆ 
ಯೊಳ್‌ (ಕುಸುಮಾ. ೭-೧೮) ; ಚಿತ್ತರದೆ ಬಿತ್ತರಿಗೆಯೊಳೊತ್ತರದೆ ಗಾಡಿ 
ಯಿನೊಪ್ಪಿರ್ದ ರಾಯಂ (ರಾಮಾಶ್ವ. ೧೪೨-೮). 
[ಒರ್‌ (ಆ ಒಂದ್ಯು) * ತರ್ಮ) 


[?) 


೧೨.೨೩. 


20 


25 


30 


43 


ಒತ್ತರಿಸು 


ಒತ್ತರೆ (ನಾ). ವೇಗ; ರಭಸ; ಒತ್ತಡ: ಕಿಡಿಕಿಗಳೊಳಗಿಂದ ಉರಿಯು 

ಒತ್ತರದಿಂದ ಹೊರಗೆ ಹಾಯುತ್ತಿತ್ತು (ಮುಂಬಯಿ. ೫-೧೨೮). 
[ಆ ಒತ್ತಡ] 

ಒತ್ತರೈ (ನಾ). (?): ತಕ್ಕನಂತೆ ನಂಬಿಸಿಯುಮೊತ್ತರದಂತೊತ್ತಿಯುಂ 

(ಪಂಪಭಾ. ೫-೪೬ ವ). 
ಒತ್ತರಮೊತ್ತು, ಒತ್ತರವೊತ್ತು - ರಭಸದಿಂದ ಮುನ್ನುಗ್ಗು (?) $ 
ಭೀಕರತರಮಾದುದುತ್ತರನ ಕಣ್ಣೆ ಸುಯೋಧನ ಸೈನ್ಯಸಾಗರಂ ಆಗಳದಂ 
ಕಂಡುತ್ತರನೊತ್ತರಮೊತ್ತಿದಂತೆ ಬೆರ್ಚಿ ಬೆಗಡುಗೊಂಡು (ಪಂಪಭಾ. 
೮-೯೯, ವ); ಒತ್ತರಮೊತ್ತಿದಂತೆ ಬೆಜಗಾದ ಕೃಪಾದಿಗಳೊತ್ತೆ (ಶಮದ. 
ಆ ಪ್ರಯೋ); ಆ ಮಾತುಗೇಳಿಯೊತ್ತರವತ್ತಿದಂದದಿ ತಾಮಿಂತೆಂದಾಡಿ 
ದರು (ನೇಮಿಸಂ. ೫-೩೩) ; ಎತ್ತಣಿಂದೆತ್ತ ಬಂದಿತ್ತು ಎನ ಗಭಿಜ್ಞತೆ 
ಯೆನುತ್ತ ಪೊತ್ತರವೊತ್ತಿ ದಂತೆ ಬಾಳಇವನಲ್ಲ (ಸಮ್ಮಳೌ. ೯-೨೫). 
[?) 

ಒತ್ತರಂಗೊಳ್‌, ಒತ್ತರಗೊಳ್‌ (ಕ್ರಿ). ರಭಸಗೊಳ್ಳು (?): ಜಾಲೆ 
ಯರ ಬಣ್ಣಕ್ಕೆ ಸೋಲದೆ ಕಾಳುಶರೀರವೆಂಬ ಒತ್ತರೆಂಗೊಳ್ಳದೆ ಗತಿಮತಿ 
ಗುಣಸಂಸರ್ಗ ವಿಸಿನಕಂಟಕಕ್ಕೊಳಗಾಗದೆ (ಮೋಳಿಮಾ. ೧೦೦-೩೯೭). 
ಒತ್ತರಗೊಳ್‌ : ಮಿಜುಗುವ ದಾಡೆಯಿಂದಣೆದು ಪೆರ್ದರಿಯಂ ಕರದಿಂದ 
ಮೆತ್ತುತುಂ ತುಜುತುಖುತಿಂಬ ಕೆಂದರಮನೊತ್ತರಗೊಂಡು [ನಾ ಕಾಂ. 
ನಿತ್ತರಗೊಂಡ] ಮಹಾಮಹೀಜದೊಳ್‌ ತಅತಜನಾಗಿ ಮಾಆಕೊರಸುತುಂ 
ಮಲೆಯುತ್ತೊಲೆಯುತ್ತಂ (ಸೂಕ್ತಿ ಸು. ೩-೩೩). 

[ಒತ್ತರ್ಯ * ಕೊಳ್‌] 

ಒತ್ತರಗೊಳ್‌ "ಒತ್ತರಂಗೊಳ್‌? ನೋ. 

ಒತ್ತರಿಸು (ಕ್ರಿ). ೧. ಒಂದು ಕಡೆಗೆ ತಳ್ಳು, --ನೂಕು, -ದಬ್ಬು: 
ಹರನೊಳೆ ಪತ್ತಿ ತೆತ್ತಿಸಿದ ಚಿತ್ತಮನಿರ್ಬಗೆಯಾಗೆ ಮೋಹಮೊತ್ತರಿಸೆ 
(ಪಂಪಭಾ. ೧೩-೬೩) ; ನಿಷ್ಚಂ ತಪೋದ್ಮೋಗಮಂ “ತ್ತ ವಿಘ್ನಸಂಘಾತ 
ಮೊತ್ತರಿಸುತ್ತಿರ್ದೇಡಮಾರ್ಹತಂ ಬಿಡುವ ನೇ ನಿರ್ಯಾಣಕಾಲಂಬರಂ 
(ಸಮಪ. ೭-೨೧) ; ಶಶಿಬಿಂಬಂ ತನ್ನಯ ಕಜಕಿಯಂ ಉರದಿಂ ಕಿಳ್ಬರಿ 
ಗೊತ್ತರಿಸಲ್ಯದು ಕರಮೊಪ್ಪು ವವೊಲ್‌ ನವಮೃಗಮದದಿಂ ಬರೆದ ಮಕ 
ರಿಕಾಪತ್ರಮವಳ ನುಣ್ಣದಪಿನೊಳೊಪ್ಪಿದುದು (ಜಯಕಾ. ೫-೧೦); 
ಸಂಸ್ಕೃತವು ದೇಶಭಾಷೆಯನ್ನು ಹೇಗೆ ಮೂಲೆಗೆ ಒತ್ತರಿಸಿತ್ತೊ (ಕಸಾಚ. 
೧). ೨. ಕಡೆಗಣಿಸು; ಅವಜ್ಞೆ ಮಾಡು ; ಮಾರು; ನಿರಾಕರಿಸು: 
ಘೂರ್ಣಿತಾರ್ಣವಮನೊತ್ತರಿಸಿತ್ತು ಚತುರ್ಬಲಾರ್ಣವಂ (ಪಂ ಪಭಾ. 
೧೦-೨೮) ; ಚೈತ್ರರಥೋದ್ಯಾನದ ಚೆಲ್ವನೊತ್ತರಿಸಿ.. . ಕೇಳೀನಂದನಂ 
ರಂಜಿಕುಂ (ಜಗವಿ. ೯-೧೨೨); ಸುಕೃತದೊದವಿನಿಂ ಕೈಸಾರ್ದ ಪೆಜ್ಮಣಿ 
ಯನು ಒತ್ತೆರಿಸಬೇಡವೆನಲ್‌ (ಸಮ್ಯಕೌ. ೬-೩೦); ಇದಿರಾಡದೆ ಒತ್ತಿ 
ನುಡಿಯದೊತ್ತರಿಸದೆ ಮತ್ತವರಿತ್ತಾಣತಿಯ ಮಸ್ತ್ಮಕದೊಳು ಪೊತ್ತು 
ಪೂಜಿಸುತೆಸಗುವುದು' (ಹದಿಬ. ೪-೯). ೩. ಹೋಗಾಡಿಸು; ತೊಲ 
ಗಿಸು; ನಿವಾರಿಸು: ಕತ್ತಲೆ ಬೆಳಗನೊತ್ತರಿಸಿ ಹತ್ತೆ ಸಾರಿ ನಿಂದ ಪರಿಯ 
ನೋಡಾ (ಆದವ. ೯೮) ; ಭವನದ ನೆಳಲನೊತ್ತರಿಸುತ ಬಂದರು ದಿವಿಜ 
ಲತಾಂಗಿಯರಂತೆ (ಧರಡ. ೩-೭೫). ೪, ಮುತ್ತು; ಹಬ್ಬು; ಕವಿ; 
'ಆಕ್ರಮಿಸು: ಪತಂಗಂ--ಪಶ್ಚಿಮಾಬ್ಕಿ ಯೊಳಿಳಿದಂ ..". ಕಳ್ತಲೆಯೊತ್ತರಿ 
ಸಿತ್ತು (ಗಿರಿಕ. ೪-೧೦೩ ವ); ಒತ್ತರಿಪ ಸಂಸಾರಮಂ ಬೆಂಬತ್ತಿ ಪಾಜಕ 
ತಗುಳ್ಹು ನಲಿದಾಡುತ್ತಮಿರ್ಪವೊಲೆರಡು ಕಯ್ಕಂ ಬಿರ್ಚಿಯಾಡುವನು 
(ಬಸಪು. ೩-೩೬); ಪರಿಮಳದ ಮೊತ್ತನೊತ್ತರಿಸಲೆಣ್ಣಿಸೆಯೊಳಂ 
(ನಂದಿಮಾ. ೧೮-೧೧) ; ಸುಭಟರು ಸರ್ವಸನ್ನ್‌ಹದಿಂದೊತ್ತರಿಸಿತೆತ್ತಣ 
ಚತುರ್ಬಲಮೊ ಕಮಲಜನ ಸೃಷ್ಟಿ ಯೊಳದೃಷ್ಟಮೆನೆ (ಜೈಮಿಭಾ. ೨೨-೨). 


ಒತ್ತರಿಸು 


೫. ಸೀಳು; ಒಡೆ; ಭೇದಿಸು: ಚಳಜ್ಜಳದಮನೊತ್ತರಿಪ್ಪ ಘನದೀರ್ಫ 
ಸುಕೋಮಳ ವಂಶ ವಂಶದಿಂ (ಗಿರಿಕ. ೧-೫೨) ; ಧ್ಯಾನಂ ಬಲಿದು ಶಿವ 
ಲಿಂಗಂ ಮೂರ್ತಿಗೊಂಡು ನಂದಿಯ ಹೃದಯಕಮಳಮನೊತ್ತರಿಸಿ ಫೊ 
ಮಡೆ (ಬಸರ. ೪-೭೯). ೬. ಅನುಸರಿಸು; ಹಿಂಬಾಲಿಸು; ಜೊತಿ 
ಗೂಡು: ರೂಪು ಜವ್ವನಮನೊತ್ತರಿಸುತ್ತಿರೆ ವಜ್ರಜಂಘನಾ (ಆದಿಪು. 
೩-೧೦) ; ಅಂದದಿಂ ಸತ್ತಿಗೆಗಳಂ ಸತ್ತಿಗೆಗಳೊತ್ತರಿಸೆ (ಬಸಪು. ೫೬-೧೩). 
೭, ಅಡಗಿಸು; ಪ್ರಕಟಸದಿರು; ಗುಟ್ಟಾಗಿ ಇಟ್ಟುಕೊ : ಬಾದುರಗೆ 
ತಾವೆಲ್ಲ ಬೆನ್ನಿತ್ತೋಡಿ ಬಂದ ಸುದ್ದಿಯನು ಒತ್ತರಿಸಿಂತು ನುಡಿದರು 
(ಕುರಾಸಾಂ. ೧೯-೧).೮. ರಾಶಿಹಾಕು ; ಸೇರಿಸು; ಒಟ್ಟು : ಉತ್ತಮ 
ಕವಿಗಳೊತ್ತರಿಸಿದ ನುಡಿಗಳನೆತ್ತಿಕೊಂಡದಆಂದ ಕೃತಿಯ ಒತ್ತಂಬರದಿಂ 
ದೊರೆವ ಕವಿಗಳನಜ ಪೆತ್ತನೇಕೆಂದಾನಜ್‌ಯೆ (ಕುರಾಸಾಂ. ೧-೮೨). 
೯. ಹೆಚ್ಚಾಗು; ಅಧಿಕವಾಗು : ರೌದ್ರರಸ ವೀರರಸಪೂರಂಗಳೊರ್ಮೊ 
ದಲೆ ಮೇರೆಯಂ ಮಿಾಜುವಿನಮೊತ್ತರಿಸೆ (ವರ್ಧಪು. ೭-೪೧ ವ); ಹರುಷ 
ಮೊತ್ತರಿಸಿದುದು ಶೋಕವಿಮ್ಮಡಿಸಿದುದು ಬೆರಸಿದುದು ಲಜ್ಜೆ ಭೂಮಿಜೆ 
ಗಂದು (ಜೈಮಿಭಾ. ೧೯-೪೦) ; ಕಂಪೊತ್ತರಿಸುವ ಬಾವ ನ್ನಮನಿತ್ತಂ 
(ರಾಜಶೇ. ೫-೨೫). ೧೦. ಹಾಯು; ನುಗ್ಗು; ಧಾವಿಸು; ವೇಗ 
ವಾಗಿ ಚಲಿಸು: ಸರುವಂ ಕಟ್ಟಿಂಬ ಮುಟ್ಟಿಂಬ ಹಿಂದಡಸೆಂಬೊತ್ತರಿ 
ಸೆಂಬ... ಪೊಜೆಯೆಂಬೊಂದು ಪುಳಿಂದ ಪೃಂದನಿನ ದಂ ಪೊಣ್ಮಿತ್ತು 
ಕಾಂತಾರದೊಳ್‌ (ಗಿರಿಕ. ೧-೮೨) ; ಗುಡಿಯೊಳಗೊತ್ತರಿಸಿ ಪೋಗುವನು 
ಪೂಜೆಯನತ್ತ ನೂಕುತ ತನ್ನ ಮೆಚ್ಚಿನ ಪೂಜೆಯಂ ಮಾಳ್ಪ (ಬಸಪ. 
೪೩-೩೭); ದಿಕ್ಬತಿಗಳೊತ್ತರಿಸದಿರಿ.. . ದನುಜನಿಕರ ಗಜಬಜಿಸದಿರಿ 
ಯೆಂದು ಗರ್ಜಿಸುತ್ತಜಕಪಾಲಿಯ ಮುಂಡೆ ದಡಿನಿಡಿದು ನಿಂದಿರ್ದರಾ 
ಮಾಕಾಳರು (ಪಾಸೋಪು. ೧-೪೫) ; ಕಾಲ್ಗಳಿಂದೊದೆದು ಕೆಡಪುವ ಭರ 
ದೊಳೊತ್ತರಿಸಲಾಗ ತೊಡೆ ಜಾನುಪಾದಂಗಳಂ ಕುಶನೆಚ್ಚು ತುಂಡಿಸಿದನು 
(ಜೈಮಿಭಾ. ೨೦-೨೮); ಮೂಡಗಾಳಿ ಒತ್ತರಿಸಿ ಬೀಸಹಶ್ತಿತು (ಇಪ್ಪಕ. 
೧೮೦). ೧೧. ಒತ್ತಾಗು; ದಟ್ಟವಾಗು; ಸಂದಣಿಸು; ಕಿಕ್ಕಿರಿ: 
ಒತ್ತರಿಸಿ ಸಕಳಾಗಮಶ್ರುತಿನೆತ್ತ ಸದ್ವಿಜರೊಂದು ಕೋಟ (ಬಸಪು. 
೫೫-೫೫); ಅತ್ತಲಾ ಗೋವಳರು ಬಾಜಿಪ ತಿ ತ್ತಿರಿಯ ಕೊಂಬುಗಳ 
ಕೊಳಲುಗಳಿತ್ತರದ ಕಂಕಲಿಯ ಜಂಂಚೆಯ ಯೆಕ್ಕಮದ್ದಳೆಯ ಒತ್ತರಿಪ 
ದನಿ ಕೇಳುತಾ ಫುರುಷೋತ್ತಮನು (ಸಾಳ್ವಭಾ. ೧೨-೫೭) ; ಮತ್ತೊಂ 
ದೆಡೆಯೊಳಿತ್ತರಂಬಿಡಿದೊತ್ತರಿಸಿ ಬೆಳೆದ ಕ್ಷೀಣ ವೇಣುಕುಂಜಮಂಜುಳ 
ಸ್ಥಾನದಲ್ಲಿ (ರಾಜಶೇ. ೧-೧೩೩ ವ). ೧೨. ಅಲುಗಾಡು; ಕಂಪಿಸು; 
ಕದಕ್ಕದಿಸು: ಬೆಮರ್‌ ಮಿಗೆ ಮೂಡೆ ಸುಯ್ಕೆಲರ್‌ ಮಿಳಿರೆ ಕುಚಂಗ 
ಳೊತ್ತರಿಸೆ... ಗಟ್ಟಿಗಳನಂದು ಮಗುಳ್ಳಿ ದರಿಂದುವಕ್ವೆಯರ್‌ (ಗಿರಿಕ. 
೨-೯೦). ೧೩. ಎಳೆದುಕೊ; ಕೈವಶಪಡಿಸಿಕೊ: ಇತ್ತವನೆ ಎತ್ತಿ 
ದನು! ಕೇಳು, ಪುತ್ಕಳಿಯೇ ! ಬಿತ್ತಿದವ ಒತ್ತರಿಸಿದನು ತನ್ನ ಬಳಿಯೆ 
(ಕಎಪು. ೪೫-೨೨). ೧೪. ಬೆರಸು; ಸೇರಿಸು; ಮಿಶ್ರಮಾಡು : ಗಾರಿ 
ಗೆಯ ಹಿಟ್ಟಗುತ್ತಮದ ಕಿಜುಸೊಜ್ಜಿಗೆಯನು ಬರಬರನಟ್ಟು ಚಿತ್ತಣಿಸಿ 


೧೨೨೪ 


ಕಂ. 


20 


30 


93 


ಕತ್ತರಿಸಿದಲ್ಲ ನೀರುಳ್ಳಿ ಸಹಿತಂ ಕಲಸಿ ಯಾಲಕ್ಕಿ ಸಿರಿಪಚ್ಚೆಯ ಒತ್ತರಿಸಿ |' 


(ಸೂಪಶಾ. ೧-೨೫) ; ಓಗರವ ಹತ್ತೆಂಟು ಬಗೆಮಾಡಿ... ಒಂದಕ್ಕೆ 
ಹುರಿಯಕ್ಕಿ ಹುರಿಗಡಲೆಗಳ ಹುರಿಯನು ಒತ್ತರಿಸಿ ( ಸೂಪಶಾ. ೩-೧೭). 
೧೫. [ವ್ಯಾಕ](ಅಕ್ಷರವು) ಆಗಮವಾಗಿ ಸೇರು: ಮತ್ತಾ ದ್ವಿತೀಯೆಗಂ 
ಮನವೊತ್ತರಿಸಿರ್ಕುಂ ವಿಭಾಷೆಯಿಂ ನಿಧನದೊಳಂ (ಕಾವ್ಯಾ ವ. ೧೦೭). 
೧೬. ಉಂಟಾಗು; ಏರ್ಪಡು : ಪತ್ತಿರೆ ಕಾರಕೆದೊಳ್‌ ಮುಂಜೊತ್ತಿ 
ಸಮರ್ಥ ಕ್ರಿಯಾಪದಂ ಪದವಿಧಿ ತಾನೊತ್ತರಿಸುಗುಂ (ಕಾವ್ಯಾವ. ೨೧೪) ; 
ಉತ್ತರಪದಂ ವಿಶೇಷ್ಯದೊಳೊತ್ತರಿಸಿರೆ (ಕಾವ್ಯಾವ. ೨೧೬). 


43. 


ಒತ್ತಿಳೆ 


ಒತ್ತರಿಸಿಬರು - ತಳ್ಳುತ್ತ ಬರು; ನೂಕುತ್ತ ಬರು: ಒತ್ತರಿಸಿ 
ಬಂದರಾಪತ್ತುಗಳು ಸೇನೆ ಯೊಲು, ನಿತ್ತರಿಸಿ ಅಳುಕನು (ಕಎಪು. 
೫೨-೧೧). [ಒತ್ತರ್ಯ 4 -ಇಸ್ಕು] 
ಒತ್ತಲಿಕ್ಕು (ಕ್ರಿ). ಪಕ್ಕಕ್ಕೆ ತಳ್ಳು, —ಸರಿಸು: ಮತ್ತೆ ಜೋಡಿಸಿ ಕಾರ 
ವೇಂದ್ರನನೊತ್ತಲಿಕ್ಕಿ ಮಹಾರಥರು (ಕುವ್ಯಾಕ. ೧೩-೩೫). 
[ಲ್ಲ ಒತ್ತರೃ + ಇಕ್ಕು] 
ಒತ್ತಲೆ "ಒರ್ತಲೆ? ನೋ. 
ಒತ್ತವಿಸು "ಒತ್ತಮಿಸು? ನೋ. 
ಒತ್ತಾಟ (ನಾ). ೧. ಒತ್ತುವಿಕೆ; ನೂಕುವಿಕೆ: ಒತ್ತಾಟವನ್ನು ಹೆಚ್ಚಿ 
ಸುವ ಸಲಕರಣೆಗಳು ಕೆಲವು (ಬಾಲಪ್ರ. 1, ೬೯೩). ೨. (ವಿದ್ಯುತ್ತಿನ) 
ಬಲ; ಶಕ್ತಿ: ಬಂಡಿಯನ್ನು ಚಲಿಸುವ ಮೋಟಾರಿಗೆ ದೊರೆಯುವ 
ವಿದ್ಯುತ್ತು ಒಂದೇ ಒತ್ತಾ (101186) ದ್ವಿರಬೇಕು (ಬಾಲಪ್ರ. 1, ೪೦೯). 
[ಒತ್ತು + ಆಟ] 
ಒತ್ತಾನೆ (ನಾ). ಕಾಡಾನೆಯನ್ನು ಹಿಡಿಯುವಾಗ ಬಳಸುವ ಪಳಗಿದ 
ಆನೆ (೪). [ಒತ್ತು, * ಅನೆ] 
ಒತ್ತಾಯ (ನಾ). ನಿರ್ಬಂಧ; ಬಲವಂತ; ಬಲಾತ್ಕಾರ: "ಪೀಡಾ, 
ಪೀಡನಂ, ಪೀಡನೀಯಂ, ಈ ೩4 ಒತ್ತಾಯಂಗಿ (ಕಾಶ ಕೃ. ೨೫೪); 
ಆಯುಷ್ಯ ಮುಟ್ಟ ಲಾಯ್ತ ದಲಂದ ಧರೆಯನೊತ್ತಾಯದಿಂದೆನಗಯ್ಯ 
ಹೊಟಃಸಿ ವಾಯುವೇಗದಿ: ಕರ್ಮಗಳ ಸುಟ್ಟು ಕೈವಲ್ಯ ಶ್ರೀಯನೆಯ್ಲಿದ 
ನಣ್ಣ (ಭರಚ. ೭೯-೨೬); ಚಿತ್ತಚಂಚಲ ಹೊಲ್ಲ ವಿತ್ತ ಯೋಗಿಗೆ ಹೊಲ್ಲ 
ತೊತ್ತಿನ ಮಾತು ನಿಜವಲ್ಲ ಸತಿಯರಿಗೆ ಒತ್ತಾಯ ಹೊಲ್ಲ (ಸರ್ವಜ್ಞ. 
೧೬೯೭) ; ನಾನೇ ಒತ್ತಾಯದಿಂದ ಕೇಳಿದೆ (ಬಾಣಆ. ೧೧೯). 
[ಒತ್ತು * -ಆಯ್ಯ] 
ಒತ್ತಾಯಿಸು (ಕ್ರಿ). ನಿರ್ಬಂಧಿಸು; ಬಲಾತ್ಕಾರಮಾಡು : *ಕರೆದಲ್ಲಿ 
ಹೋಗಿಬಂದರೆ ಸಾಕು? ಎಂದು ವನಜೆ ಒತ್ತಾಯಿಸಿ ನುಡಿದಿದ್ದಳು 
(ತ್ಯಾಗಮ. ೧೭೨) ; ಕೆಲಸ ಪ್ರಾರಂಭಿಸಲು ತಂದೆ ಅವನನ್ನು ಒತ್ತಾಯಿ 
ಸುತ್ತಲೇ ಇದ್ದರು (ಮಸಕೂ. ೬೭). [ಒತ್ತಾಯ * -ಇಸ್ಮು] 
ಒತ್ತಾವತ್ತಿ (ನಾ). “ಒತ್ತಡ ; ತ್ರಾಸು” (ಜಾನಕೋ.೨೯). [1] 
ಒತ್ತಾಸೆ (ನಾ). ೧. ಸಹಾಯ ; ನೆರವು; ಆಸರೆ; ಬೆಂಬಲ: ಪತ್ತು 
ದೆಸೆಯಂ ಬೆಳಗಿಸುವೆ ಪನ್ನೆರಡು ರಾಶಿಗೊತ್ತಾಸೆಯಾಗಿರ್ಪೆ ಶತಪತ್ರಮಿತ್ರ 
ನಹೆ (ಜೈ ಮಿಭಾ. ೨೦-೪೨); ಕರುಣಿಸುವುದೆನಗೆ ನಿ ನ್ನ್ನೊ ತ್ತಾಸೆಯಂ 
(ಶೇಷರಾ. ೧೬೯-೬) ; ಇದುವರೆಗೂ ಕೊಟ್ಟ ಒತ್ತಾಸೆ ನಮ್ಮ ಜನ್ಮದಲ್ಲಿ 
ಮರೆಯೋಹಾಗಿಲ್ಲ (ಅವತಂ. ೧೯೨). ೨. ಒಳಗಿನ ಆಸೆ. 
[ಜೀ. ॥ ಶಮಿ. ಒತ್ತಾಚೈ; ಮಲ. ಒತ್ತಾಶ] 
ಒತ್ತಾಸೆಗಾರ (ನಾ). ನೆರವಾಗತಕ್ಕವನು; ಸಹಾ ಯ ಮಾಡು 
ವವನು; ಆಶ್ರಯದಾತ (8). [ಒತ್ತಾಸೆ -ಗಾರ (ಆ -ಕಾಜ)] 
ಒತ್ತಾಸೆಗಾರ್ಶಿ (ನಾ). 'ನೆರವಾಗತಕ್ಕವಳು ; ಸಹಾಯಮಾಡು 
ವವಳು; ಆಶ್ರಯದಾತೆ (ಕಿ). [ಒತ್ತಾಸೆಗಾರ 4 -ತ್ಮಿ (ಆ. -ಇತ್ತಿ)] 
ಒತ್ತಾಳಿಕೆ (ನಾ). ಬಲಾತ್ಕಾರದ ಆಡಳಿತ; ದಬ್ಬಾಳಿಕೆ: ಜಾಗಿರ 
ದಾರರು ತಮ್ಮ ಹಳ್ಳಿಯ ಜನರ ಮೇಲೆ ನಡೆಸುವ ಕ್ರೂರವಾದ ಒತ್ತಾಳಿಕೆ 
(ಸಾಸಮಾ. ೬೮). [ಒತ್ತು * ಅಳಿಕೆ (ಆ ಅಳ್ಳಿ)] 
ಒತ್ತಾಳು (ನಾ). - ಒತ್ತಾಸೆಗಾರ (8). 
[ಒತ್ತು * ಆಳ್ಕು (ಆ ಆಳ್‌) 
ಒತ್ತಿಕೆ (ನಾ). ಒತ್ತುವಿಕೆ; ಅದುಮುವಿಕೆ (?) : ವಿದ್ಯಾಸಾಗರರಾಜ 
ಮಂಡಲಾರ್ಚಿತಾ ... ವೇದಶಾಸ್ತ್ರದೊತ್ತಿಕೆಯಿರಿಸಿ ಕೈಯೊಳು (ಸೌಗಂಧಿ. 


೨೧-೨). [ಒತ್ತು * -ಇಕೆ] 


ಒತ್ತಿಡಿ 


ಒತ್ತಿಡಿ (ಕ್ರಿ). ರಭಸದಿಂದ ಭ್ವನಿಮಾಡು (?) : ಒತ್ತಿಡಿದ ವಾದ್ಮ 
ಘೋಷದೊಳು . . . ವಾಜಿಶಿರಮಂ ಛೇದಿಸುತ್ತಿರಲ್‌ (ಜೈ ಮಿಭಾ. 
೩೪-೧೭). [ಒತ್ತು * ಇಡಿ] 

ಒತ್ತಿಡು, (ಕ್ರಿ). ಒತ್ತೆಯಿಡು; ಆಧಾರವಾಗಿಡು : ಒತ್ತೆ 4 ಇಟ್ಟಿಂ- 
ಒತ್ತಿಟ್ಟಿಂ (ಅಥವಾ) ಒತ್ತೆಯಿಟ್ಟಿಂ; ಒತ್ತಿಟ್ಟಿರುಳೀಕೆಯ ಕೈತವಕಂಜಿ 
ಪೊಜಮಟ್ಟರ್ದಂ (ಶಮದ. ೫೫ ಪ್ರಯೋ). [ಒತ್ತೆ * ಇಡು) 

ಒತ್ತಿಡ್ಕು (ಕ್ರಿ). ಅದುಮಿ ಇಡು. [ಒತ್ತು * ಇಡು] 

ಒತ್ತಿರಿಸು (ಕ್ರಿ). ಎ ಓತ್ತಿಡ್ಕು: ಪೂರ್ಣಿಮೆಯೊಳೊಂದು ನೇವಳನೊತ್ತಿರಿಸಿ 
ಶಿವಭಕ್ತರ್ಗೆ ಸಂತುಷ್ಟೆಯಂ ಮಾಡಳೇ (ಆರಾಚ. ೭-೯). 

[ಒತ್ತೆ * ಇರಿಸು] 

ಒತ್ತಿಸು (ಕ್ರಿ). ೧. ಆಚೆಗೆ ಸರಿಸು, --ತಳ್ಳು, “ನೂಕು: ಒತ್ತಿಸಿದ 
ಕಸಕಿಂತ ಅತ್ತತ್ತ ಈದೇಹ (ಪುರಂದ. ೧-೧೫೨-೧೧) ; ಬಲುಸಂದಣಿಯ 
ಕೆಲಕೊತ್ತಿಸುತ (ನಳಚ. ೩-೫೮). ೨. (ಮೈಯನ್ನು) ಹಿಸುಕಿಸು; 
ತಿಕ್ಕಿಸು: ಅಲಿನೀರ್ಗಳಂ ಬೆಲ್ಲಿಸಿಕೊಳುತ್ತೆ ಪದ್ಮಪತ್ರಂಗಳಿಂದೊತ್ತಿಸಿ 
[ಪಾಠಾಂ. ಒರಿಸಿ, ಒವಿಸಿ]ಕೊಳುತ್ತೆ (ನಂಬಿರ. ೧೨-೧೧೭) ; ತೊಡೆ ಕೈ 
ಕಾಲನೊತ್ತಿಸಿಕೊಂಡು ನಿನ್ನಯ ಪಡಿದಂಡಿಯ ಮಾಡು ಮಗಳೆ (ಕಂನವಿ. 
೬-೧೫೮). ೩. ಊದಿಸು : ಕಾಹಳೆಗಳನೊತ್ತಿಸಿಯುಂ ಪಂಚಮಹಾ 
ವಾದ್ಯಂಗಳಂ ಬಾಜಿಸಿಯುಂ (ಗದಾಯು. ೬-೧ ವ). [ಒತ್ತು, *-ಇಸ್ಕು] 

ಒತ್ತು, (ಕ್ರಿ). ೧. ಆಕ್ರಮಿಸು; ಮುತ್ತು; ಕವಿ: “ಒತ್ತು- ಆಕ್ರಮಣೇ, 
ನದೀತೀರೇ ಚ? (ಶಮಧಾ); ಅತಿತುಮುಲ ಕಾಳಗ ಪೆಲಸ್ಟಿ 
ಬಲದ ಕಯ್ಯಂ ಚಿತ್ರವಾಹನನೊತ್ತಿ ಪುಗುತ್ತನ್ನು ಕಾದಿಸೆ (ಎಕ. ೪, 
ಸೊರಬ. ೧೦-೬ ; 800); ಧರಿತ್ರಿಯಂ ಜೀಯೆನೆ ಬೇಡಿಕೊಳ್ಳದೆ ವಿರೋಧಿ 
ನರೇಂದ್ರರನೊತ್ತಿಕೊಂಡುಂ (ಪಂಪ ಭಾ. ೧-೧). ೨. (ಬಿಗಿಯಾಗಿ) 
ಚುಚ್ಚು; ತಿವಿ; ನಾಟು : ಗಂಡರ ನೆತ್ತಿಯೊಳೊತ್ತಿ ಬಾಳನಿನ್ನೂಲುಗು 
ಮೆಂದೊಡೇಂ ಹಿರಿದೊ ತೇಜದ ದಳ್ಳುರಿ ಪಾಂಡುರಾಜನಾ (ಸಂಪಭಾ. 
೧-೧೦೯); ಮುಳಿದು ತಿಮಿರೇಭಕುಂಭಸ್ಥಳಮಂ ಶಶಿಸಿಂಹಮೊತ್ತಿ ಸೀಳಲ್‌: 
(ಕಾದಂಪೂ. ೮೭೭); ಗುಲ್ಮದಂತೊತ್ತುವರ್‌ ಪೊಜಕಿಕಾಜನಂತೆ ಬಿಗಿದು 
ಕಟ್ಟುವರ್‌ (ಧರ್ಮಾಮ್ಯ. ೩-೭೩); ಸುರಲತೆಯೆಳೆಯಕುಡಿ ಮುಜಂದೊತ್ತ 
ಲಾಪುದೇ ವಜ್ರಧಾರೆಗಳ (ಕುವ್ಯಾಜ್ರೋ. ೪-೪೮). ೩. (ಆಲಂ) ಚುಚ್ಚಿ 
ಮಾತನಾಡು; ವ್ಯಂಗ್ಯವಾಗಿ ಹೇಳು: ಮಗಳೊಬ್ಬಳುಂಟಿ ನಮ್ಮ 
ತ್ಕಾಜಿಯರಿಗೆಂದು ನಗುತ ರಾಜೇಂದ್ರ ನುಡಿದನು ಜಗಳತಿಕುಟಲನಲ್ಲವೆ 
ನೊಡುನೋ ಡೆಂದು ಬಗೆಯಜಕದೊತ್ತಿದಳ್ಕತ್ತೆ (ಭರಚ. ೩೭-೭೯) ; 
ನಾಲಗೆಯೊಳಗಿಲ್ಲ ನಿನ್ನೆದೆಯೊಳಗೆ ವಿಶಾಲಾಕ್ಷಿಯಿದ್ದು ನೀನೆನ್ನಾ ಚಾಳಿಸು 
ತಿದ್ದೆಯಾ ಕಕ್ಕರ ದೇವಯೆಂದಾ ಲೇಸುಗಾತಿಯೊತ್ತಿದಳು (ಭರಚ. 
೩೭-೮೦). ೪. ನೂಕು; ತಳ್ಳು; ಸರಿಸು: ಕುರುಕ್ತೇತ್ರದಿಂದತ್ತ ಪನ್ನೆ 
ರಡುಯೋಜನಂಬರಮೊತ್ತುವುದುಂ (ಸಂಪಭಾ. ೧೧-೭೮ ವ). ೫. (ಗಾಳಿ 
ಯನ್ನು ತುಂಬಿ) ಊದು; ಬಾರಿಸು : ಪಗೆವರ ಗಂಟಲನೊತ್ತುವಂತೆ 
`ಪೌಂಡ್ರವೆಂಬ ಶಂಖಮನೊತ್ತಿ (ಪಂಪಭಾ. ೧೦-೯೭) ; ಬಲದ ಕೆಯ್ಯೊಳ 
ಯ್ವಾಯಶಂಖಮಂ ಕೊಂಡೊತ್ತಿದಾಗಳ್‌ (ಬಂ ಹರಿ. ೬-೩೫ ವ). 
೬. ಮೈಯನ್ನು ಹಿಸುಕು, ತಿಕ್ಕು; ಅಂಗಮರ್ದನಮಾಡು: 
ಕರತಳಪದ್ಮಂಗಳಿಂ ಪಾದಪದ್ಮಂಗಳನೊತ್ತುತ್ತಿರಲ್‌' (ಉದಂಪೂ. ೮೦); 
ಚರಣದ್ವಯಂಗಳಂ . **ಮೆಲ್ಲನೆ ಕಾಸಿ ವೊತ್ತುತಿರೆ (ಇಳೆರ. ಹ. ೫೩-೧೩); 
ಆರಸ ನೊಂದೈ ಮರ್ದನಕೆ ಮಲ್ಲರುಗಳಿಲ್ಲೆ ಮಗೊತ್ತು ವೊಡೆ (ಕುವ್ಯಾಆ. 
೨೨-೭). ೩. ಲೇಪಿಸು; ಬಳಿ; ಸವರು; ತಟ್ಟು: ಒತ್ತಿದ ತಳ್ಳೆತ್ತಿದ 
ತಟ್‌ ಮುತ್ತಿನ ಪೊಸದುಡುಗೆ ತಳಿರ ಸೋರ್ಮುಡಿ ಮನಮಂ ಪತ್ತಿಸಿ 
ಜೊತ್ತಿಸೆ ಮಡನೋನ್ಮತ್ತೈಯರವಯನವದೆ ಬಂದರ್‌ (ಪಂಪಭಾ. ೫-೫೯) ; 


೧೨೨೫ 


s 


55 


49 


45 


ಒತ್ತು, 
ದಮಯಂತಿಗೆಣ್ಣೆಯನೊತ್ತಿದರು ಶೋಭಾನಗಳ ಪಾಡುತ ಮುತ್ತೈದೆ 
ಯರು (ನಳಚ. ೩-೫೩); ಗಾಂಧಾರಿಸೊಪ್ಪಿನ ರಸವಂ ನಸುಬಿಸಿಯಂ 
ಮಾಡಿ ನೆತ್ತಿಗೊತ್ತೆ ವಾತಜ್ವರ ಪರಿಹಾರವಾಗುವುದು (ಸಕವೈ. ೬೦); ವಿಣ್ಣೆ 
ಒತ್ತಿ ಸ್ನಾನಮಾಡು (ರೂಢಿ). ೮. ನುಗ್ಗಿನಡೆ; ಹಾಯು; ಆಕ್ರಮಿಸು: 
ವಿಕ್ರಮದಿಂದೆ ನಿಂದಗುರ್ಮೆನಲಿಜಿದಾಂತರಂ ಮೊಸಳೆಯಂ ಪಿಡಿವಂತಿರೆ 
ನೀರೊಳೊತ್ತಿ ಭೀಮನನತಿಗರ್ವದಿಂ ವಿಡಿಯೆ (ಪಂಪಭಾ. ೧-೨೬); 
ಅರಿವಿಜಿಗೀಷುಗಳೊರ್ವರೊರ್ವರ ಮೇಲೆತ್ತಿಯೊತ್ತ [ಪಾಠಾಂ. ಯೆತ್ತ) 
ಲಾಜದೆ ನಿಲ್ವುದು ಆಸನಮೆಂಬುದಕ್ಕುಂ (ಪಂಚತ ಂ. ೨೧೯-೧೭); 
ಕೆಡೆವ ಮರದಿಂ ನೂಂಕುತ್ತೊತ್ತುತ್ತೆ ಬರ್ಪ ಪೊನಲ್ಲಳಿಂ (ಧರ್ಮಾಮೃ. 
೨-೨೩೦). ೯. ಮುದ್ರೆಯೊತ್ತು : ನಾಗಭೂಷಣನಂತಿರಲಿ ನಿರ್ಜರ 
ಕೊಳು ಭೋಗದೇವೇಂದ್ರನ ಮೇಲೆ ಡಾಗನೊತ್ತಿದೆ ನೋಡು ನನ್ನಿಂದೆ 
ಬಂಡಾಗಿ ಹೋಗದ ವೀರರಾರೆಲವೊ (ಮೋಹತ. ೩೮-೧೧). 
೧೦. ಕಾಡು; ಪೀಡಿಸು; ಹಿಂಸಿಸು: “ಪೀಡಯತಿ- ಒತ್ತಿದಪಂ* 
(ಕಾಶಕೃ. ೨೫೪); ದರಿದ್ರತೆಯಿನೊತ್ತುವ ಕುತ್ತದಿನೆಂತುಮಕ್ಕುಮ 
ಚ್ಚರಿಯೆ ಮಹೋಗ್ರ - ದುಃಖತತಿ (ಧರ್ಮಾಮೃ. ೪-೧೨೪) ; ಕುತ್ತದ 
ಮೊತ್ತಮೊ ತ್ತು ತಿರೆಯುಂ ಮತ್ತಂ ಚಿರಂ ಜೀವಿಪರ್‌ (ವರ್ಧಪು. 
೧೧-೪೭); ಈ ಮರ್ದಿಂದೀ ಕುತ್ತಂ ಕಿಡುಗುಮೆಂದಾ ಮರ್ದಂ 
ಮಾಡದೊಡೆ . , . ಆತನ ಕುತ್ತಮೊತ್ತದೆ ಮಾಣ್ಣುಮೆ (ಜೀವಸ ಂ. 
೮-೬ ವ); ವಿಷದ ಸೋಕಿಗೆ ಗರುಡನಳವಳಿಯೆ ಮತ್ತೆ ರಕ್ಷೆಗೆ ಮಂತ್ರಿಸು 
ವರಾರು ಭೂಪ ನೀನೊತ್ತು ವನುತಾಪಕೆಡೆಗೊಟ್ಟ ಡಾರ್‌ ಬಿಡಿಸುವರ್‌ 
(ಜೈಮಿಭಾ. ೨-೧೬). ೧೧. ಒರಸು; (ಮೃದುಸ್ಪರ್ಶದಿಂದ) 
ಹೋಗಲಾಡಿಸು, ಕಳೆ: ಪೊಜಪೊಣ್ಮುವ ನಯನಜಲಂಗಳ 
ನು ತ್ತೆ ರೀೀ ಯ ವಲ್ಯಲವಸನೋಪಾಂತದೊಳೊತ್ತುತ್ತುಂ (ಪಂಪ ಛಾ. 
೮-೨ ವ್ರ; ಅವರ... ಕಣ್ಣನೀರೆನೊತ್ತುವ (ಅನ೦ಪು. ೪-೪); 
ಮುತ್ತು ವೊಲ್‌ ಬೀಳುತಿರ್ದಾ ಸ್ರಮದುದಕವನೊತ್ತಿ ಬೇಗದೆ 
ಸೆಆಗಿಂದ (ಕಂನವಿ. ೧೦-೫೦). ೧೨. ಅವಚು; ಅಪ್ಪು; ತಬ್ಬಿಹಿಡಿ : 
ತಕ್ಕನಂತೆ ನಂಬಿಸಿಯುಮೊತ್ತರದಂತೊತ್ತಿಯುಮುರಿಯಳುರ್ವಂತ 
ಳುರ್ದುಕೊಳ್ಳುದಿದು ಪಂದಿವೇಂಟಿಯ ನಾಯ್‌ (ಪಂಪಭಾ. ೫-೪೬ ವ); 
ನವಲಜ್ಜಾಭಾರ ನಮ್ರಾನನೆಯನುರದೊಳೊತ್ತಂಬದಿಂದೊತ್ತಿ (ಕಾದಂಉ. 
೫೨೨). ೧೩.(ಲಟ್ಟಣಿಗೆಯಿಂದ ಅದುಮಿ) ಅಗಲಮಾಡು, ಲಟ್ಭಸು: 
ನವನೀತಮಂ ಕೆನೆಯುಮಂ ಬೆರಸಿ ಕಣಿಕಮಂ ಸವೆವಂತೆ ಕುಟ್ಟಿ ಬಟ್ಟಲಂ 
ಮಾಡಿ ಹಪ್ಪಳದ ಸಮನಾಗಿವೊತ್ತಿ ಇರ್ಮೆ್ಯೈಗೆ ಬೆಣ್ಣೆಯಂ ತೊಡೆದು 
(ಸೂ ಪಶಾ. ೧-೧೨, ಸೂಪಶಾ. ೧-೧೧ ನೋ). ೧೪. (ಚೆನ್ನಾಗಿ) 
ಬೆರಸು; ಮಿಶ್ರಮಾಡು: ಕಾಯೊಳಗೆ ಉತ್ತಮದ ಕಡಲೆ ಹೆಸರುದ್ದು 
ಫಗ ಸಕ್ಕರೆಯ ನಿಕ್ಶಿ ವೊತ್ತಿ ಪೂರೈಸಿ (ಸೂ ಸಶಾ. ೪-೨೦). 
೧೫. [ಗಣಿತ] ಗುಣಿಸು; ಗುಣಾಕಾರಮಾಡು: ಬಿಡೆನೂಂ 
ಕೊತ್ತು ನೆರೆ ಮೋದು ಬಳಯಿಸು . . . ಎಲ್ಲ ಗುಣಿಯಿಸೆಂಬುದು ನಿರತಂ 
(ವ್ಯ ವಹಾ, ೧೧-೧೧). ೧೬. ನೆರವಾಗು; ಸಹಕರಿಸು: 
ಧರಣಿಪನನೊತ್ತಲಿಕೆ ತೆರಳಿದ ಪರಿಗಣಿತವೈವತ್ತುಳೋಟಿಯ ಕರಿಯ 
ಘಟಿಗಳ ಕೊಯ್ದು ಹಾಯ್ದನು ಸಮಿಧೆಗೊಡಲಿಯಲಿ (ಕುವ್ಯಾಆ. ಓರಿಇ. 
೨೬-೨೪). ೧೭. (ಮಾಗಿಸಲು) ಹುಲ್ಲಿನಲ್ಲಿ ಹುದುಗಿಸು; ಅಡೆ 
ಹಾಕು: ಉತ್ತುತ್ತೆ ಖರ್ಜೂರೆ ದ್ರಾಕ್ಷಿ ಸಕ್ಕರೆ ಚೆಲ್ಲ ಮೆತ್ತೈಸಿದ ಕಾಯ 
ಭಾಗ ಒತ್ತದೆ ಕಳಿತ ಸಮಸ್ತ ಪಣ್ಪಸರಂಗಳಿತ್ತೆಆಜದಲಿ ಮಾಜುತಿಹವು 
(ಮೋಹತೆ. ೩-೨೦). ೧೮. ಕುಟ್ಟು; ಬಡಿ; ಹೊಡೆ : ಷಟಸಾಲೆಯ ಮೇಲೆ 
ಕುಟಿಲ ಕುಂತಳೆ ನೆಜಕಿ ಪುಟಖಚೆಂಡನಾಡುವ ಭರಕೆ ನಟಿಸಲು ನೆಲೆಮೊಲೆ 
ಗಳು ನೋಡಿ ನಗುತಾಗ ವಿಟರು ಕೈ ತಾಳವೊತ್ತುವರು (ಕಂನವಿ. ೨-೯೨). 


poy 


ಒತ್ತು 


೧೯. ಒತ್ತಾಯಪಡಿಸು: ಹಸಿವಿಲ್ಲದವನೊಬ್ಬ:' ಬಂಧುಗಳೊತ್ತಿ 
ಪ್ರಾರ್ಥಿಸಲು ದಾಕ್ಷಿಣ್ಯಕುಂಬಂತೆ. .. ಉಂಡನು . (ಭರಚ. ೪-೯೬). 
೨೦. ಅದುಮು; ಅಮುಕು : ಶೋಭಿಸಿದಂ ಕುಮಾರನಾನಂದಿತ ರೂಪ 
ನಂದೆಸೆಯೆ ತಂದೆಯೊಳಚ್ಚಿನೊಳೊತ್ತಿದಂತೆವೋಲ್‌' (ಆದಿಪು. ೮-೪೩); 
ಕದಂಪಿನೊಳೊತ್ತುವ ರನ್ನದ ಕನ್ನಡಿಗಳೊಳಂ (ಕಾದಂಉ. ೭೭೫) ; | 3 
ಆಡಿಯನೂಡದೆ ಕೆಚ್ಚನಿಹ ಕೇಸಡಿಗಳೊತ್ತದೆ ನಿಜವಿಡಿದ ಕುರುಳಡಸಿ 
ವರದಸಿಯಾಗಿ ಕೊಂಕಿದ ನಿಡಿಯ ಪುರ್ವುಗಳು (ಸಾಳ್ವಭಾ. ೨೦-೧೭). 
೨೧. ಪರೀಕ್ಷಿಸು; ಒಳಹೊಕ್ಕು ನೋಡು : ಬತ್ತಲೆಯ ಬಗೆಗೊಂಡು 
ಹೆಂಗೂಸಿತ್ತಲೇತಕೆ ಬಂದೆ ಕಾಮದ ಕತ್ತಲೆಯ -ಕಳೆಯದೆ ವೃಥಾ 
ವೈರಾಗ್ಯ ನೇಷದಲಿ ಹತ್ತಿರಿದ್ದರೆ ನಮ್ಮ ಶರಣರು ಚಿತ್ತದಲಿ ಕೆರಳುವರು | 
ಕೇಳೆನುತೊತ್ತಿನೋಡಿದನಾಕೆಯಂತಸ್ಥವನು ಪ್ರಭುರಾಯ (ಪ್ರಭು ಲೀ. 
೧೬-೬). ೨೨. ಮುಂದುವರಿ; ಹೆಚ್ಚಾಗು : ಮತ್ತಮವಾಸೆಗಳೊಳ 
ಮೂವತ್ತುದಿನಂಗಳನೆ ಕಂಡೊಡೊಳ್ಳಿತು ದಿನಮಂತೊತ್ತಿ ದೊಡೆ ಕುಸಿಗು 
ಮಿಟಾದಂತೊತ್ತಿರಿಸುಗುಮರ್ಫಮೆಂದನೊಳ್ಳಿನ ಜಟ್ಟಿ ೦ (ಅಟ್ಟಮ. 
೬-೨೯). ೨೩. ಬಳಸು; ಪ್ರಯೋಗಿಸು ; ಉಪಯೋಗಿಸು: 
ಸ್ಕೊಸ್‌ ದೇವನೆಂದುಂ ಎನ್ನೆರ್ಜ್ದೆಯ ಬಯಕೆಯಂ ತುಲಾದಿಕ್ಕಲೆಂದು 
ತನ್ನಯಾ ಬಲ್ಮೆಯನ್‌ ಒತ್ತದಿಕೆಂದುಂ (ಬದ್ಧಪ್ರ. ೨೮-೫೯೬). 
೨೪. ಹೇರು; ಭಾರಹಾಕು: ಈ ಅಲೆತಗಳನವಳ ಮೇಲ್‌ ಒತ್ತಿ 
ರ್ಪನೆಂಬುದನ್‌ ನೋಡ (ಬದ್ಧಪ್ರ. ೩೬೯-೮೪೮). ೨೫.: ಚಿಮ್ಮಿಸು; 
ಎರಚು: ಜೀರ್ಕೊಅವೆಯ ೦ ತೆಗೆದೆತ್ತಿದೆ ಕೆಯ್ಕೊಳೊರ್ವಕೊರ್ವ 
ರನಿರಡೊತ್ತೆ (ಅನಂಪು. ೭-೨೮) ; ಮಡದಿಯ ಮೇಲಿಳಾಧಿಪತಿ ಕತ್ತುರಿ 
ನೀರ್ಗಳನೊತ್ತೆ (ಅನಂಪು. ೭-೪೧). ೨೬. ದಾರಿಬಿಡು ; ಪಕ್ಕಕ್ಕೆ 
ಸರಿ (ಕಿ). 

ಒತ್ತಿಕಟ್ಟು - ಅದುಮಿ ಕಟ್ಟು; ಬಿಗಿಯಾಗಿ ಕಟ್ಟು: ಅದನವನ 
ತೋಳ್ನಿಟ್ಟು ನಿನ್ನ ಸುತ್ತಿಗೆಯಿಂದ ಜಿಟ್ಟಿತೆನೆ ಕುಟ್ಟು; ಅಜಕಿಗೊತ್ತಿಕಟ್ಟು | 25 
(ಬದ್ಧಪ್ರ. ೪-೬೫). ಒತ್ತಿಕೊಳ್‌ - ಅಪ್ಪಿಕೊ; ಹಿಡಿದುಕೊ; ಅವ 
ಚಿಕೊ: ವಿಯೋಗಿಯಂತೆ ನಳಿನದಳಂಗಳನುರದೊಳೊತ್ತಿಕೊಂಡು 
(ಕಾದಂಪೂ. ೬೪೮) ; ಬಲ್ಮೊಲೆಗೊತ್ತಿಕೊಂಡು ತಳ್ಳೈಸಿ ಹಾಯೆಂದು 
ಸಂತಸದೆ ಹಿಗ್ಗಿದಳು:(ಮೋಹತ. ೩೦-೩೪); ಪದೆದು ಹೆಂಗಳು ಕಣ್ಣಿ 
ಗೊತ್ತಿಕೊಂಡರು (ಭರಚ. ೩೯-೫೩). ಒತ್ತಿಡು = ಅದುಮಿ ಇಡು; 
ಹೆತ್ತಿಕ್ಟು: ಮೇಣದಜ ರೂಕ್ಷಮಯ ಆಜಕಿಬರಿಯ ಅಪ್ಪೈಗೆಯಲೊತ್ತಿಟ್ಟ 
ಪನ್‌ ಬಯ್ದೊಡಲ್‌ ನಿನತನ್‌(ಬದ್ಧ ಪ್ರ. ೫೪-೧೧೭೯). ಒತ್ತಿ ತೆಗೆ-ಅದುಮಿ 
ತೆಗೆ: ಹೆತ್ತವಳು ಮಾಳಿಯೆನ್ನೊ ತ್ತಿ ತೆಗೆದವಳು ಬೆನ್ನೊತ್ತಿ ಹಿಡಿದವಳು 
ಕಾಳಿ (ಸರ್ವಜ್ಞ. ೧೧). ಒತ್ತಿನುಡಿ-೧. ಸ್ವರಭಾರಹಾಕಿ ಮಾತ 
ನಾಡು, ಹೇಳು. ೨. ಆಕ್ಷೇಪಿಸು; ನಿಷೇಧಿಸಿ ಮಾತಾಡು : |85 
ಆರೊತ್ತಿ ನುಡಿದರೆ ಏಕೆ ನಾ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರಾ (ಸರ್ವವ. 
೯೫-೫೨೪). ಒತ್ತಿ ನೋಡು- ಪರೀಕ್ಷಿಸು: ಉತ್ತರದರಸಿನ ಮಗ 
ಭೂಲೋಕದ ಮತ್ತಗಾಮಿನಿಯೆರ ಸೊಬಗವೊತ್ತಿನೋಡುವೊಡೈತಂದನೆಂ 
ಬೊಲು (ಕಂನವಿ. ೯-೧೩೨). ಒತ್ತಿಪಿಡಿ,' ಒತ್ತಿವಿಡಿ ಎ ಒತ್ತಿತೆಗೆ: ಒತ್ತಿ 
ಪಿಡಿದು ಅಸುರನ ನೆತ್ತಿಯನೊಡೆದು ಮುತ್ತಸರಗೆಯ್ದ ಪರಿಯ ನೋಡಾ 
(ಆದವ. ೯೮); ಸುತನಂ ನೋಡಿ ಬೈದನೆಲವೆಲವೊ ಪೋಗತ್ತ ನಿನ್ನಂ 
ಮಾಳ್ಬುಡೇನಮಲ ತುಲಸಿಯಂವೊತ್ತಿ[ಸಾಕಾಂ. ದುತ್ತಿ]ನಿಡಿದ ಬ್ದ ಮಂ 
ಮಾಣ್ಣು ಮತ್ತುರದ ಕುಸುಮದ ತೊಡವುಗಟ್ಟುವಂತೆ (ಜೈಮಿಭಾ. 
೨೫-೬೧). ಒತ್ತಿಬರ್‌, ಇತ್ತಿಬರು - ಮೇಲೇರಿ ಬರು; ಮುನ್ನುಗ್ಗಿ 
ಬರು; ಆಕ್ರಮಿಸು; ಮುತ್ತು: ಕಪ್ಪಮಾಯದೆ ಡಪ್ಪರಿಸುವ [43 
ಮಂಡಳಿಕರುಮಂ ಅಡಂಗದಾಟವಿಕರುಮಂ ಒತ್ತಿ [ಪಾಠಾಂ. ಎತ್ತಿ] 


0 


20 


A 


೧೨೨೬ 


ಓತು 


pd 


ಬರ್ಪ ಪಾರ್ಹ್ಹಿಗ್ರಾಹಕರುಮಂ ಆಜ್‌ದು (ಆದಿಪು. ೪-೮೨ ವ; ಆದಿಪು: 
೧-೬೪ ನೋ); ಒಂದು ಘನತರಸಿಂಹವಬ್ಬರಿಸಿ . . . ಒತ್ತಿಬರುತಿರೆ 
(ನಳಚ. ೨-೧೩). ಒತ್ತಿಬಿಡು - ಆವರಿಸು; ಮುತ್ತು : ಸೌಬಲನ ಥಟ್ಟ 
ನೊಳೊತ್ತಿಬಿಟ್ಟಿವು ನಾಲ್ಕು ಸಾವಿರ ಕುದುರೆ ರಥಸಹಿತ (ಕುವ್ಯಾ ಕ. 
೧೩-೨೪). ಒತ್ತಿಹಾಳು - ಅದುಮಿಹಾಕು : ಸೆರಗನ್ನು ಕೈಯಮೇಲೆ 
ಹಾಕಿಕೊಂಡು ಕುಪ್ಪಸದ “ಚಿಓಕೆಗುಬ್ಬೆ'ಯನ್ನು ಒತ್ತಿಹಾಕಿಕೊಂಡಳು 
(ಹೊಸಕ್ತಿ. ೪೩). ಒತ್ತಿಹೇಳು - ೧. ಸ್ಪಷ್ಟಪಡಿಸಿ ಹೇಳು; ಮನಸ್ಸಿಗೆ 
ನಾಟುವಂತೆ ಹೇಳು: ಏನಾದರೊ ಮಾಡಬೇಕೆಂಬ ಅವಳ ಮನದ 
ಸಂಕಲ್ಪವನ್ನು ಒತ್ತಿಹೇಳಿದ ಹಾಗಾಯಿತು (ಕಣ್ಮಣಿ. ೩೫). ೨. ಸ್ವರ 
ಭಾರಹಾಕಿ ಉಚ್ಚರಿಸು, ಹೇಳು: ಒಮ್ಮೆ ಒತ್ತಿಹೇಳುತ್ತೇನೆ ; 
ಇನ್ನೊಮ್ಮೆ ತೇಲಿಸಿ ಹೇಳುತ್ತೇನೆ (ದ್ರಾವಿವಿ. ೩೨೪). 
(ಜೇ. ॥ ತಮಿ. ಒಲು, ಒತ್ತು; ತುಳು. ಒಟ್ಟು, ಒತ್ತು - ರಾಶಿ 
ಮಾಡು; ತೆಲು. ಒತ್ತು] 
ಒತ್ತು, ಒಂತ್ಕು (ನಾ). ೧. ಒತ್ತಡ; ಅದುಮುವಿಕೆ : ಉಸಿಕೊತ್ತಿಂ 
ತಿದಿಯಂತಿರೊತ್ತಿದ ಬಸೀಲ್‌ ಪೋತಂದ ಕಣ್‌ ಬಿಟ್ಟಿ ಬಾಯ್‌ (ಪಂಪಭಾ. 
೧೨-೧೪೨) ; ನೆಲೆಮೊಲೆಯೊತ್ತಿನಿಂದೊಗೆವ ಕೋರಕಮುಂ ಪುಳಕಂಗಳುಂ 
ತಡಂಗಲಿಸೆ (ವರ್ಧಪು. ೪-೭೪). ೨. ಸ್ಪರ್ಶ; ಸೋಕು: ಅನುರಾಗದಿ 
ಲಿಖಿಸುವೆನೆಂಬರ ಕಯ್ಗನಿಮಿಷನೇತ್ರೆಯ ಘನಕುಚಯುಗದೊತ್ತೆನಲಾ 
ದುದು ಸತ್ರಭುರಾಜನ ಸತ್ಯವಿತೆಯ ಸವಿವಾತು (ಜಯಕಾ. ೧-೨೫). 
೩. ನದಿಯ ತೀರ, ಕರೆ: “ಒತ್ತು-ಅಕ್ರಮಣೇ, ನದೀತೀರೇ ಚ” 
(ಶಮಧಾ). ೪. ನದೀಮುಖದಲ್ಲಿ ಸಮುದ್ರದ ಒತ್ತಡದಿಂದ ನೀರು 
ಒತ್ತಿಕೊಂಡು ಬರುವ ಪ್ರದೇಶ: ಸಮುದ್ರದ ವೊತ್ತುಗಳು ಅಲ್ಲಲ್ಲಿಗೆ 
ಆಡ್ಡಬರುವ ಕಾರಣ ಛಕಡಿಯ ಮಾರ್ಗಗಳನ್ನು ಮಾಡಲಿಕ್ಕೆ ಬರುವ 
ಹಾಗಿಲ್ಲ. ಆದರೆ ಆ ಪೊತ್ತು ಗಳಲ್ಲಿ ನಾವೆಗಳು ಆಡುತ್ತಿರುತ್ತವೆ (ಕಭಾಗೆ. 
೨೯೬); ಒತ್ತುಗಳಿದ್ದಲ್ಲಿ ಮಾತ್ರ ಕೆಲವೆ ಬಂದರುಗಳಿರುತ್ತವೆ (ಮುಂಬಯಿ. 
೩-೭೨). ೫. ಕೆರೆ; ಜಲಾಶಯ : “ಒತ್ತೆನೆ ತಟಾಕ” (ಕರ್ಣಾನಿ. ೩೮). 
೬. ಸಮಾಪ; ನೆರೆ; ಜೊತೆ: ಮುಡಿ ಮಕರಧ್ವಜಂಬೊಲೆಬಲುತ್ತಿರೆ 
ಬೆಂಬಿಡಡೊಯ್ಯನೊಯ್ಯನುಳ್ಳುಡೆ ಕಟಿಸೂತ್ರದೊತ್ತಿನೊಳೆ ಜೊಲ್ಲಿರೆ 
(ಪಂಸಭಾ. ೪-೯೦); ನೀನು ನಾನು ಸುತ್ತಿ ಬಪ್ಪ ಠಾವೆಲ್ಲವಂ ನೀನು 
ಒತ್ತಿಲೆ ತೋಲುತಿರ್ಪೆ (ವಚಶಾ. 11, ೧೦೩); ಶಕ್ರನಾ ಕ್ರತುತುರಗವನು 
ಕದ್ದೊಯ್ದ ಕಪಿಲಮುನೀಂದ್ರನೊತ್ತಿನಲಿ ಇರಿಸಿದನು ಪಾತಾಳದಲಿ 
(ತೊರರಾ. ೧-೧೨-೧೨). ೬, ಜತಿ; ಲಯ (?) : ಒಂದೊತ್ತಂ ನಡೆಯಿಸು 
ವುದದೊಂದೊತ್ತಿನ ಲಯಕ್ಕೆ ಲಕ್ಕೆತೆಜನಾಡುವುದೇನೆಂದಾಂ ಬಣ್ಣಿಸುವೆನೊ 
ಸುರಸೌಂದರಿಯ ವಿಳಾಸವಿಭ್ರಮ ಭ್ರೂಲತೆಯಂ (ಆದಿಪು. ೯-೩೩). 
೮. (ಸಂಯುಕ್ತಾಕ್ಷರವನ್ನು ಬರೆಯುವಾಗ) ಒಂದಕ್ಷರಕ್ಕೆ 
ತಳಭಾಗದಲ್ಲಿ ಸೇರಿಸುವ ಅಕ್ಷರದ ಚಿಹ್ನೆ: ಗುರುವೊತ್ತುಗಳಿಂ 
ದಪ್ಪುದು (ಛಂದೋಂಬು. ೧-೩೪). "ಒತ್ತಕ್ಷರ' ಪರಾ. ೯. ಆಸರೆ; 
ಸಹಾಯ; ಬೆಂಬಲ; ಊರೆ: ವಿಳಸದುರುಕುಚ ಭಾರಕ್ಕೆ 
ಸೆಳೆನಡುವಿನ ಕೃಶತೆಗಂಜಿ ನಳಿನಾಸನನಿಟ್ಟೆ ಳನೀಲದಂಡದೊತ್ತೆನೆ ತಳ 
ತಳಿಫುದು ನೀಳ್ತ ಬಾಸೆ ಕುಸುಮಾವಳಿಯಾ (ಕುಸುಮಾ. ೧೨-೫೨); 
ಹರಿಯ ನೆಮ್ಮುಗೆ ಕಮಲಜನ ಸಹಾಯ ೦ ದಿಶಾವರರೊತ್ತು ತರಣಿ 
ವಸು.ಡನುಜ ಮನುಗಳ ಕಾವಲೆರವೆ (ಡೆಬಪು. ೩೦-೩೩). 
೧೦. ದಟ್ಟಿವಾದುದು; ನಿಬಿಡವಾದುದು: ತುರಗರಥ ಬಿಲ್ಲಾಳ 
ನೊತ್ತಾಗಿರಿಸಿ ಲಗ್ಗೆಯ ಲಹರಿಯ ಲಿ ಮೋಹರಿಸಿದರು (ಕುವ್ಯಾಕ. 
೨೧-೧೧). ೧೧. ರಾಶಿ; ಗುಂಪು: ತಳಿನ ಸೇಸೆಯ ಪೂಗಳೊತ್ತು 
ಗಳ ಮುತ್ತುಗಳ ವಿಭವದಿಂ ಪೊಳಲಿಸೆದುದು (ಜೈ ಮಿಭಾ. ೨೪-೭೨), 


ಒತ್ತುಂಗರಡೆ 


೧೨. ಬತ್ತಳಿಕೆ; ದೊಣೆ: *ಹೊದೆಯೊತ್ತು ಡೊಣೆ ಶರಧಿ ತೂಣಂ 
ಶರಾಶ್ರಯಮುಪಾಸಂಗಂ ನಿಷರಗಮಕ್ಕುಂ” (ಮ 0 ಗೆರಾ. ೮೭-೩೪). 
೧೩. ನದಿಯ ಅಥವಾ ಸಮುದ್ರದ ಉಬ್ಬರ; ಭರತ (8). ಒಂತ್ಯು: 
೬,. ಜಾಹ್ನವಿಯ ಜನಕ ಕೇಳಂತರಮಿದೇನಿಲ್ಲಿ ನಡೆಪೋಪೆನೆನಂತಾತನೊಂ 
ತಿನಿಂ ಶಂಕರಂ ಸಭಾಸ್ಕಳಕ್ಕೆದಿ (ಸರಶು. ೨೦-೨೦). 
ಒಂತಾಗು - ದಟ್ಟಿವಾಗು; ಗುಂಪಾಗು: ಸಂತತ ಹಿರಿಯೂರ 

ತಮ್ಮಣನಾಯಕನೊಂತಾದ ಬಲವೈದಿದುದು (ಕಂನವಿ. ೧೧-೧೫). 
ಒತ್ತಾಗು -೧. ಒಂತಾಗು: ತಾರೆಗಳು ನಭೋಂಗಣದಲ್ಲಿ... 
ಅಸಂಖ್ಯಾತವಾಗಿಯೂ ಒತ್ತಾಗಿಯೂ ಕಾಣುತ್ತವೆ (ಜೋತಿರ್ವಿ. ೨೧); 
ಒತ್ತಾಗಿ ಇದ್ದ ಆ ಕೂದಲನ್ನು ಬಲವಾಗಿ ಬಿಗಿದುಬಿಟ್ಟಿದ್ದೆರು (ಗಲಿಪ್ರ. ೫). 
೨. ಬೆಂಬಲವಾಗು ; ಸಹಾಯವಾಗು : ತೇರಿನ ದಳಕೆ ತಾನೊತ್ತಾಗಿ 
ರಣದಗ್ಗಳೆಯರಿದ್ದುದು ರಾಯನೊಡಹುಟ್ಟದರು ಸಂದಣಿಸಿ (ಕುವ್ಯಾದ್ರೋ. 
೪-೧೬); ಈ ಮೂಣುದಳಕೊತ್ತಾಗಿ ನಿಂದನು ಕೌರವರ ರಾಯ 
(ಕುವ್ಕಾಗ. ೧-೫). ಒತ್ತಿಗಿರು, ಒತ್ತಿಲಿರು - ಪಕ್ಕದಲ್ಲಿರು; ಮಗ್ಗು 
ಲಲ್ಲಿರು : ನನ್ನ ಊರಿನ ಒತ್ತಿಗಿರುವ ವಡ್ಡರಸೆ ಎಂಬ ಹಳ್ಳಿಗೆ ಸಂಚಾ 
ರಕ್ಕೆ ಹೋದೆ (ಕರ್ಮವೀ. ೮-೧೧-೫೯) ; ಒತ್ತಿಲಿರ್ದೆನು ಸಾಣೆಯನೂಣಕಿ 
ಭೂಭುಜನತ್ತ ನೋಡುತ ಗಾಡಿಕಾಅ (ನಾಗಕು. ೬-೫೦). ಒತ್ತಿಗೆ ಹಾಕು. 
ಅಡೆ ಹಾಕು; ಮಾಗಲು ಹಾಕು (ಕಿ). ಒತ್ತೊತ್ತಿ ಎ೧. ಒತ್ತಾಗಿರು 
ವಿಕೆ; ಗುಂಪು; ಸಮ್ಮರ್ದ; ಸಮೂಹ: ಸೇವ್ಶರ ತಿಂತಿಣಿಯಿಂ 
ಮುತ್ತೈದೆಯರೊತ್ತೊತ್ತೆಯಿಂ ಸುವಾಸಿನಿಯರ ಸಂದಣಿಯಿಂ (ಗಿರಿಕ. 
೧೦-೨೮ ವ); ಹೆಣನ ತುಳಿದೊತ್ತೊತ್ತೆಯಲಿ ಸಂದಣಿಸಿ ಕವಿದುದು 
(ಕುವ್ಯಾಭೀ. ೮-೪೯); ಸುತ್ತಲುಂ ಮೇಲೆ ದಿಕ್ಬಾಲಕರ ನಗರಂಗಳೊ 
ತ್ತೊತ್ತೆಯಿಂ ರುದ್ರವಿಸ್ಮುಬ್ರಹ್ಮಾದಿಗಳ ಪತ್ತನಂಗಳನಾಂತ ಪೆರ್ಮೆಯಿಂ 
(ಚೆಬಪು. ೨-೯). ಒತ್ತೊತ್ತೆಯಾಗು - ಗುಂಪುಗುಂಪಾಗು : ಹೊತ್ತರ 
ನಿಬರನಸುರಭಟಕೊತ್ತೊ ತ್ತೆಯಾದುದು ಬೆನ್ನ ನಲಿ ಬಿಗಿದೆತ್ತಿ ಹಾಯ್ದರು 
ಮುಗಿಲ ಥಟ್ಟಿನ ಪರಿಯ ಜೋಡಿನಲಿ (ಕುವ್ಯಾಅ. ೯-೩೭). [€ ಒತ್ತು] 

ಒತ್ತುಂಗರಡೆ (ನಾ). ಒತ್ತಿ ಬಾರಿಸುವ ಒಂದು ಬಗೆಯ ಚರ್ಮ 
ವಾದ್ಯ: ಚಿರಸಿರೆ ಕನ್ನಡದೊಳ್ಳಂಧುರಮಾಗದು ಕಾವ್ಯರಚನೆ 
ಸೇಟಕ್ನೊಡೆ ಪೀನಂ ಪರುಷತರಮಕ್ಕು ಮೊತ್ತುಂಗರಡೆಯ [ಪಾಠಾ ಂ. 
ಮೋದುಂಕರಡೆಯ] ಮದ್ದಳೆಯ ಜರ್ಜ್ಟ್ಬ್ಬರಧ್ವನಿಗಳವೊಲ್‌' (ಕವಿರಾ. 
೧-೫೩). [ಒತ್ತು * ಕರಡೆ] 

ಒತ್ತುಂಗುರ (ನಾ). “(ಇತರ ಉಂಗುರ ಬಿದ್ದುಹೋಗದಂತೆ ತಡೆ 
ಯುವ) ತಡೆಯುಂಗುರ ” (Guard-ring. ಇಂಕನಿ). 

[ಒತ್ತು * ಉಂಗುರ) 

ಒತ್ತುಂಬಲ (ನಾ). ಬಲಾತ್ಕಾರ; ಒತ್ತಾಯ: ಲಳನೆಯರಬಲೆಯ 
ಲಜ್ಜಾವಿಳಸದ್ವೃಗ್ನಿ ಮ್ನಗೆಯನಾ ಕುಭೃದ್ವರ ಚೂಡಾಸ್ಕಳಿಗೆ ಪರಿಯಿಸಿದ 
ಕೊತ್ತುಂಬಲ [ಪಾಠಾಂ. ಒತ್ತಂಬಳ])ದಿಂದದು ಕಂತುಯಂತ್ರಸೂತ್ರಿತ 
ಮಕ್ಕುಂ (ವರ್ಧಪು. ೭-೧೫). [ಒತ್ತು * ಬಲ] 

ಒತ್ತುಕರಡು, ಒತ್ತಕರಡು (ನಾ). ಹಸಿಮಸಿಯನ್ನು ಹೀರುವ 
ಕಾಗದ; ಒತ್ತುಕಾಗದ : ಒಂದು ಒತ್ತು ಕರಡು (31೦೬೧) ಕಾಗದ 
ವನ್ನು ಪರಿಶೀಲಿಸಿದರೆ ಬರೆಯುವ ಕಾಗದದಂತೆ' ಆದು ನಯವಾಗಿಲ್ಲವೆಂದು 
ತಿಳಿದು ಬರುವುದು (ಜಾಲಪ್ರ. 11, 6೩೬). ಒತ್ತೆ ಕರಡು : ಸಣ್ಣವನಿದ್ದಾಗ 
ನಾನೊಂದು ಒತ್ತಕರಡದ ಸುರುಳಿಯನ್ನು ನುಂಗಿದೆ, ನಾನು ಬೆಳೆದೆ ಹಾಗೆ 
ಒಳಗೆ ಆ ಒತ್ತ ಕರಡು ಬೆಳೆದಿರಲಿಕ್ಕೇ ಬೇಕು (ನಿಹಾರ. ೬); ಒತ್ತಕರಡಿ 
ನೊಲು ಬಾನದ್ದಿತ್ತು ಮಶಿಗೊಣ್ಣೆಯವೊಲು ವನವೆದ್ದಿತ್ತು (ಮುಕ್ತ ಕ ೦. 


೫೬-೧೭). [ಒತ್ತು + ಕರಡು] 


೧೨೨೭. 


20 


ಒತ್ತುಗೊಡು 


ಒತ್ತುಕಾಗೆದ (ನಾ).-ಒತ್ತುಕರಡು: ಇಂಗ್ಲಿಷ್‌ ಶಬ್ದಗಳ ಸ್ವೀಕರಣದ 
ನಾಲ್ಕನೆಯ ರೀತಿಯೆಂದರೆ, ಆ ಶಬ್ದಗಳನ್ನು ತದ್ವತ್ತಾಗಿ ಕನ್ನಡದಲ್ಲಿ 
ಭಾಷಾಂತರಿಸುವುದು . , . 81ಂ೬೬ng-P೩pೀr ಒತ್ತು-ಕಾಗದ (ಭಾಷಾಶಾ. 
೧೭೫). [ಒತ್ತು * ಕಾಗದ] 
ಒತ್ತುಕೊಡು "ಒತ್ತುಗೊಡು' ನೋ. 
ಒತ್ತುಗೆ (ನಾ). (ಹ ಳ್ಳಿ ಗರ ನಂಬಿಕೆಯಲ್ಲಿ) ತೊಲೆಯ ಕೆಳಗೆ 
ಅಂಗಾತ ಮಲಗಿದರೆ, ಎದೆಯ ಮೇಲೆ ಹತ್ತಿ ಉಸಿರು ಕಟ್ಟುವಂತೆ 
ಒತ್ತುವ ಒಂದು ಮರಿಪಿಶಾಚಿ, ಅದರ ಬಾಧೆ; ಅಮುಕಾನ: 
ಅಂಗಾತನೆ ಮಲಗಿದ್ರೆ ಒತ್ತುಗ ಆಗ್ತದೆ (ಮಲೆಮ. ೬೯೮). "ಒತ್ತಟ್ಟ?' 
ಪರಾ. [ಒತ್ತು, * -ಗ್ಯ) 
ಒತ್ತುಗಂಬ (ನಾ). ಆಧಾರಕ್ಕಾಗಿ ಇಟ್ಟಿ ಕಂಬ; ಊರೆಗಂಬ (ಕ). 
[ಒತ್ತು * ಕಂಬ) 
ಒತ್ತುಗಲ್ಲು; (ನಾ). (ಕಾಲಿಗೆ) ಒತ್ತುವ ಕಲ್ಲು: ಮೈಯಲಿ ಸುಜವ 
ಬೆನುರಿನ ಚರಣದೆಡಹುಗಳೊತ್ತುಗಲ್ಲುಗಳ (ಕುವ್ಕಾಅ. ಓರಿಇ. ೪೨-೧೨). 
[ಒತ್ತು * ಕೆಲ್ಲು (ಆ ಕಲ್ಯ್‌)] 
ಒತ್ತುಗಲ್ಲು (ನಾ). ಆಸರೆಯಾಗಿ ನಿಲ್ಲಿಸಿದ ಕಲ್ಲು; ಅಡಿಗಲ್ಲು: ಗೋಡೆ 
ಬೀಳದಂತೆ ಒತ್ತುಗಲ್ಲು ಕೊಟ್ಟಿದ್ದಾರೆ (ರೂಢಿ). 
[ಒತ್ತು * ಕಲ್ಲು (ಆ ಕಲ್ಕ್‌)] 
ಒತ್ತುಗಾಜಿ (ನಾ). ೧. ಚಲಿಸುವಂತೆ ಮಾಡುವವನು; ಸರಿಯು 
ವಂತೆ ಮಾಡುವವನು: ಸಾಗರಕೆ ನೊರಜಿನ ಮುತ್ತಿಗೆಯಲೇನಹುದು 
ಪರಿಭವವಕಟಿ ಸುರಗಿರಿಗೆ ಒತ್ತುಗಾಜನೆ ಪವನಂ (ನಿ ಭಾಗ. ೫-೪-೧೦). 
೨. (7): ಎತ್ತಿನ ಮಜಕಿಯ ಒತ್ತುಗಾಜರಂತೆ ಉಪ್ಪು ದೋಷವೆಂದು 
ಸಪ್ಪೆಯನುಂಡಡೆ ಮತ್ತೆ ರೊಚ್ಚೆ ಯ ಬಚ್ಚಲ ಮುಟ್ಟುತ್ತಿಪ್ಪ ಸತ್ತ 
ನಾಯಿಗೇಕೆ ವ್ರತ (ಸರ್ವವ. ೧೮೩-೮೩೮). 
[ಒತ್ತು * -ಗಾಜ (೮. -ಕಾಲ)] 
ಒತ್ತುಗುಂಡಿ (ನಾ). ಒತ್ತಿ ಅಥವಾ ಅದುಮಿ ಹಾಕುವ ಗುಂಡಿ: 
ಒತ್ತುಗುಂಡಿ, ಬ್ಲೇಡು ಮುಂತಾದ... ವಸ್ತುಗಳನ್ನು ಪೋಲೀಸರು 
ವಶಪಡಿಸಿಕೊಂಡಿದ್ದಾರೆ (ಹುಸಂಕ. ೧೯-೧೧-೫೯) ; ಅಂಗಿಗೆ ಒತ್ತುಗುಂಡಿ 
ಹಾಕು (ರೂಢಿ). [ಒತ್ತು * ಗುಂಡ್ಮಿ] 
ಒತ್ತುಗುಂದಣಿ (ನಾ). ಕುಟ್ಟುವಾಗ ಧಾನ್ಯದ ಕಾಳು ಚೆಲ್ಲದಂತೆ 
ಇಟ್ಟುಕೊಳ್ಳುವ ಸಾಧನ; ಕುಂದಣಿ; ಕುಂದಲಿಕೆ: “ಕುಂದಳಿಯೆ 
ನಲ್ಯಾಪೊತ್ತು ಗುಂದಣಿ [ಪಾಠಾ ಂ. ಲ್ಕುವೆತ್ತು ಗುಂಡಣಿ, ಲ್ಕೋವೊತ್ತು 
ಗುಂದಣಿ]ಯೆ ೫ (ಮಂಗರಾ. ೬೧-೨೦). 
[ಒತ್ತು * ಕುಂದಣಿ] 
ಒತ್ತುಗುಡು "ಒತ್ತುಗೊಡು' ನೋ. 
ಒತ್ತುಗೊಡು, ಒತ್ತುಕೊಡು, ಒತ್ತುಗುಡು (ಕ್ರಿ). ೧. ಊರೆಯನ್ನು 
' ಕೊಡು; ಸಹಾಯವಾಗು ; ನೆರವು ನೀಡು : ಒತ್ತುಗೊಡುವರೆ ಹಗೆಗೆ 
ಹಜ್ಜೆಯವನಿತ್ತು ತೆಗೆವರೆ (ಕುವ್ಯಾಭೀ. ೯-೬); ನಾರಾಯಣ “ದಾಕ್ಷಿಣ್ಯ 
ಮಾಡಬೇಡ” ಎಂದು ಒತ್ತುಗೊಟ್ಟಿನು (ಮುಂಗಾಮು. ೬೫). 
ಒತ್ತುಕೊಡು : ೧. ಮಣೆ ಅಲುಗಾಡದಂತೆ ಒತ್ತುಕೊಡು (ರೂಢಿ): 
೨. ಇನ್ನೊಂದು ಅಕ್ಷರದೊಂದಿಗೆ ಸೇರಿಕೊಂಡು ಬರುವ ಅಕ್ಷರದ 
ಚಿಹ್ನೆಯನ್ನು ಬರೆ: ಕಕಾರಕ್ಕೆ ಸಕಾರದ ಒತ್ತುಕೊಡು, ಕ್ಷ ಆಗುತ್ತದೆ 
(ಕೂಢಿ). ಒತ್ತುಗುಡು: ೧. ಮೇಲ್ವಾಯ್ವ ಚೇಷ್ಟೆಗೆ ಪೌಲಸ್ತ್ಯನು 
ಮೊತ್ತುಗೊಟ್ಟಿನೆನಲಾರಂ ದರ್ಪಕಂ ದಂಡಿಸಂ (ಪಂರಾಮಾ. ೯-೧೪೮) ; 
ಆಜಡಿಗೊತ್ತುಗೊಟ್ಟು ಮಧುವಂ ತವೆ ಪೀರ್ದು (ಪುನ್ಪಪು. ೧೪-೨೬). 
[ಒತ್ತು * ಕೊಡು] 


ಓತ್ತುಗೊಳ್‌ 


ಒತ್ತುಗೊಳ್‌ (ಕ್ರಿ). ೧. ಮರೆಯಾಗು ; ಮರೆಮಾಡಿಕೊಳ್ಳು; 
ಆಶ್ರಯಿಸು: ಕೆಲಬರ್‌ ಕಂಡೊಡೆ ಕರೆಗುಮೆಂದು ಕೆಲದೆ ಮರಂಗಳ 
ನೊತ್ತುಗೊಂಡುಂ [ಪಾಠಾಂ. ಒಳಕೊಂಡುಂ) (ಆದಿಪು. ೯-೯೨ ವ); ನಡು 
ತನುವನೆಳಸಲಿದೆ ನುಡಿ ಮಾನಪ್ರಾಂತಮನೊತ್ತುಗೊಳಲ್ಕಿದೆ ಕಾಂತಿ 
ಶರೀರಮನಮರ್ಚಲಿದೆ ಪಾರ್ವತಿಯಾ (ಗಿಂಕ. ೪-೭). ೨. ದಟ್ಟಿವಾಗು; 
ಸಾಂದ್ರವಾಗು: ರಸಮೊಸರ್ವಂತು ಪಾಡುತಿರೆ ಶುದ್ಧಮನೋಮಣಿ 
ದೀಪ್ತಿ ಪೊಣ್ಮೆ ರಾಜಿಸಿದಪುದೋ ಸ್ತುತಿಪ್ರಕರ ನಿರ್ಮಳವರ್ಣಸಮೂಹಮೊ 
[ತ್ತು ಗೊಂಡೆಸೆವುಡೊ] ಪೇಟಕಿನಲ್‌ (ಕಾದಂಪೂ. ೬೭೩). 
[ಒತ್ತು * ಕೊಳ್‌] 
ಒತ್ತುಗೋಡೆ (ನಾ). ೧. “(ಗೋಡೆಗೆ ಅಥವಾ ಮಾಳಿಗೆಗೆ ಆಧಾರ 
ವಾಗಿರುವ) ಊರೆಗೋಡ್ಕೆ ಆನಿಕೆಗೋಡೆ ” (೦೦೬೫೪೮ ೧೧೬. 
ಇಂಕನಿ). ೨. ಎರಡು ಕೂಡುಮನೆಗಳಿಗೆ ಸಮಾನವಾಗಿರುವ 
ಗೋಡೆ; ಹುದುವಿನ ಗೋಡೆ. [ಒತ್ತು * ಗೋಡೆ] 
ಒತ್ತುಬಯನು (ನಾ). ನೆರವಾಗಿ ಕೊಟ್ಟ ಹಯನು, ಹಸು: 
ಅತ್ಸತ್ರಕ್ಕೆ ಕೊಂಡುಕೊಟ್ಟ ಎಂಮೆ ಮಾಣ್ಸಿಕೊಂಡಡೆ » * ೩ ಎಂದು 
[ಒತ್ತು]ಬಯನಾಗಿ ಒಂದು ಎಂಮೆಯನೂ ಮಠಕ್ಕೆ ನಡಸಿ ಬಹನು 
(ಸೌಇಇ. Ix-ii, ೪9೧೭-೪೬; 1377). [ಒತ್ತು * ಪಯನು] 
ಒತ್ತುಬರ್‌ (ಕ್ರಿ). ಸಹಾಯವಾಗಿ ಬರು; ನೆರವಾಗಿ ಬರು: ದಲ್‌ 
ಸನ್ನಿದಮಾದುದಿಂದೆನಗೆ ನಿನ್ನಸುವಂ ನೆಜಕಿ ಪೀರ್ವೆನಾವದೇವಂ ನಿನ 
ಗೊತ್ತು [(ಸಾಠಾಂ. ಒತು, ಓತು] ಬರ್ಪನವನಂ ಸದೆದಿಕ್ಕುವೆನೀ ಕ್ಷಣಾರ್ಧ 
ದೊಳ್‌' (ಶಬಶಂ. ೪-೧೦೬). [ಒತ್ತು + ಬರ್‌] 
ಒತ್ತುಬಿದರು (ನಾ). ಒತ್ತಾಗಿರುವ ಬಿದುರು: ಈಶಾನ್ಮ ಹೊಳೆ 
ತೋಡಿಗೆ ತೆಂಕ ಒತ್ತುಬಿದೆರು ತಾಳತೋಡಿ ತೆವರಿನಮಲ ಪಡುವ ಮುಖ 
ವಾಗಿ ನೆಟ್ಟಿ ಕಲ್ಲು (ಎಕ. 111, ತಿರುಮ. ೬೩-೨೫೯ ; 1748). 
[ಒತ್ತು* ಬಿದರು (ಆ ಬಿದಿರ) 
ಒತ್ತುಬೆರಳು (ನಾ). (ಹೆಬ್ಬೆರಳಿನ) ಸಕ್ಕದ ಬೆರಳು: * ಪ್ರದೇಶಿನೀ- 
ಹೆಬ್ಬೆಟ್ಟಿನ ಒತ್ತುಬೆರಳು? (ಸಿದ್ಧಾಂತಿ. ೧೬೯). 
[ಒತ್ತು * ಬೆರಳು (ಆ ಬಚೆರಲ್‌)] 
ಒತ್ತುಬೇಲಿ (ನಾ). ೧. ಊರ ಸುತ್ತಲೂ ಹಾಕಿರುವ ಬೇಲಿ; 
“ಪ್ರಾಚೀನ” (ನಾಚಕಾ. ಕಿ). ೨.ಒಂದು ಜಮಾನಿನ ಹದ್ದುಬಸ್ತನ್ನು 
ಮಾರಿ ಇನ್ನೊಂದರಲ್ಲಿ ಹಾಕಿದ ಬೇಲಿ: ಒತ್ತುಬೇಲಿಯನ್ನು ಕಡಿದು 
ಹಾಕಬೇಕು (ರೂಢಿ). &. ಒತ್ತಾಗಿರುವ ಬೇಲಿ; ದಟ್ಟವಾದ ಬೇಲಿ. 
[ಒತ್ತು * ಬೇಲಿ]. 
ಒತ್ತುಮಖಕಿ (ನಾ). ಮೇಲುಹೊದಿಕೆ; ಅವಕುಂಠನ (9): 
ಕುಳ್ಳಿರ್ದ ಸೌಂದರನ ವಾಮಭಾಗದ ತಳ್ಪಶೇಷದೊಳ್‌ ತವರಾಜದ ಸಸಿಯ 
ಮೇಲೆ ಸವಿಯ ಬಳ್ಳಿಯನಡರಿಸುವಂತೆ ಒತ್ತು ಮಜಕೆ ಸಹಿತಂ (ಪಾಠಾಂ. 
ಪೊವುತ್ತ ಮಿರ್ದ್ವ ಸಖಿಯರು, ಪೊತ್ತು ಮಜಿಸಹಿತ, ವೊತ್ತುಳ (1) 
ವಿಸತಂ] ಸಂಕಿಲಿಯಂ ಹತ್ತಿರೆ ಕುಳ್ಳಿರಿಸಿ (ನಂಬಿರ. ೧೪-೩೪). 
[ಒತ್ತು * ಮಲ್ಯ) 
ಒತ್ತುಮಾಡು (ಕ್ರಿ). ಆಕ್ರಮಿಸು; ಒತ್ತರಿಸು; ಒತ್ತುವರಿ ಮಾಡು: 
ಯಾ ಬಾಳಮೇಲೆ ಅರೊಬ್ಬರೂ ಒತ್ತು ಮಾಡಿದರೆ ಹಲರು ಸೆಟ್ಟ ಕಾಜರು 
ನಿಲಿಸಿಕೊಡುವರು (ಸೌಇಇ. 12-11, ೪೪೯-೩೯ ; 1444). 
[ಒತ್ತು * ಮಾಡ್ಕು) 
ಒತ್ತುಯಂತ್ರ (ನಾ). ಒತ್ತಿ ಮುದ್ರೆಬೀಳಿಸುವ ಯಂತ್ರ; ಅಚ್ಚು 
ಮಾಡುವ ಯಂತ್ರ; ಪ್ರೆಸ್ಸು: ಮುದ್ರಣಕ್ಕೆ ಬೇಕಾದ ನಾಲ್ಕನೆಯ 
ಸಾಧನ ಒತ್ತುಯಂತ್ರ (ಮುದ್ರಕ. ೪೭). [ಒತ್ತು * ಯಂತ್ರ) 


೧.೨.೨೮ 


20 


25 


35 


40 


43 


ಒತೆ 


zl 


ಒತ್ತುವಣ್ಣು (ನಾ). ಒತ್ತಿ ಮಾಡಿದ ಹಣ್ಣು; ಬಲವಂತದಿಂದ 

ಮಾಡಿದೆ" ಹೆಣ್ಣು. 
ಒತ್ತುವಣ್ಣು ಮಾಡು ಐ ಒತ್ತಿ ಹಣ್ಣಾಗುವಂತೆ ಮಾಡು; ಹಿಸುಕಿ 
ಹೆಣ್ಣು ಮಾಡು : ಪಣ್ಣಾಗಿ ತಾನೆ ಸೋರ್ನಂತೆ ಮತ್ತೊಂದೊತ್ತು ವಣ್ಣು 
ಮಾಡಿದರೆ ಸೋರ್ವಂತೆ ಬಣ್ಣಗೆಟ್ಟತ್ತೆಜನಾಗಿ ಕರ್ಮಗಳೆಂಬ ಮಣ್ಣು 
ಕರಗಿ ಸೋರುತಿಹುದು (ಭರಚ. ೬೮-೭೬). 
[ಒತ್ತು * ಪಣ್ಣ್ಯ (< ಪಣ್‌,)] 

ಒತ್ತುವರಿ (ನಾ). ಆಕ್ರಮಣ; ಬಡಾವಣೆ: ಇದು ಒತ್ತುವರಿ 

ಜಮಾನು (ರೂಢಿ). 
ಒತ್ತುವರಿಮಾಡು ಇ ಒತ್ತರಿಸು; ಆಕ್ರಮಿಸು : ತಮ್ಮ ಜಮಾನನ್ನು 

ಪಕ್ಕದ ಜಮಾನಿನವನು ಒತ್ತು ವರಿಮಾಡಿಕೊಂಡಿದ್ದಾನೆಂದು ಮೋಜಿನೀ 
ದಾರನನ್ನು ಕರೆಸಿ... ಬಾಂದುಕಲ್ಲು ನೆಡಿಸಿದ್ದನವನು (ಅನಾಮಿ. ೫೩); 
ಸರ್ಕಾರಿ ಜಮಾನಿನಲ್ಲಿ ಒತ್ತುವರಿಮಾಡಿ ಅಶ್ವತ್ಥಕಟ್ಟಿ ಕಟ್ಟ ಸಿರುವರೆಂದು 
ತಿಳಿದುಬಂದಿದೆ (ತನ್ನನು. I, ೪೬). (ಒತ್ತು +- ವರ್ಯ] 

ಒತ್ತುನಿಡಿ (ಕ್ರಿ). ನೆರೆಯಲ್ಲಿರು; ಮಗ್ಗುಲಲ್ಲಿರು; ಒರಗು: “ಪರಿ 
ಸರ್ಯಿ, ಪರೀಸಾರ- ಗಿರಿನಗರಾದಿಗಳ ಒತ್ತುವಿಡಿದು ಪೋಪುದು ? 
(ನಾಚಿರಾ, ಕಿ); ಕರುಮಾಡದ ಮತ್ತವಾರಣದೊತ್ತುವಿಡಿದು ಕುಳ್ಳಿರ್ದ 
(ಅನಂಪು. ೫-೫ ವ) ; ಧರಣಿಪಾಲಕ ರಾಮಚಂದ್ರನ ಶ್ರಿ ಕೀಷಡಸರಸಿರುವ 
ಡೊಳೊತ್ತು ವಿಡಿದು ಪಿರಿದು ಭಕುತಿಯೊಳಗಿರುತಿಪ್ಪ ಕಕನ 
ಸುಗ್ರೀವ (ಅಂಜಚ. ೧೩-೨೫೯). [ ಒತ್ತು * ಪಿಡಿ] 

ಒತ್ತುವೋಗು (ಕ್ರಿ). ಒತ್ತುವರಿಯಾಗಿರು: ಗುಡಿಗೆಜ3ಿಯ ಭೂಮಿ 
ಯೊಳಗೆ ಪಡುವಣ ಪೊಲ ವೊತ್ತುವೋಗಿಟ್ಲಡೆ ಕಾಲಡಿಯ ನಾಯಿಮ್ಮರ 
ಸಂಗೆ ಶಾಸನಮಂ ತೋಟ (ಇಆ. 2೭೪11], ೩೯-೨೨ ; 999). 

[ಒತ್ತು * ಪೋಗ್ಕು) 

ಒತ್ತುಸೇವಗೆ (ನಾ). (ಒರಳಿನಲ್ಲಿ) ಒತ್ತಿಮಾಡಿದ ಸೇವಗೆ : ನನ್ನ 
ತಲೆಮಾರಿನವರಿಗೆ ಇಷ್ಟವಾಗಿದ್ದ ಒತ್ತು ಸೇವಗೆಯ ಹಾಗೆ ನನ್ನ ಬರವಣಿಗೆ 
(ನಂಟರು. ೬ ಅರಿಕೆ). [ಒತ್ತು * ಸೇವಗೆ] 

ಒತ್ತುಹ (ನಾ). ಒತ್ತುವಿಕೆ (8). [ಒತ್ತು * -ಹೃ] 

ಒತ್ತುಹಂಜರ (ನಾ). ಛಾವಣಿಯ ಕೆಳಮುಖಕ್ಕೆ ಹೊದಿಸಿದ 
ಹೆಂದರ, ಹೊದಿಕೆ (ಕ). [ಒತ್ತು * ಹಂಜರ («ಆ ಪಂದರ)] 

ಒತ್ತುಹೆಣೆ (ಕ್ರಿ). ಒತ್ತಾಗಿ ಹೆಣೆ: ಉದ್ದೆ ಸೂಜಿಗಳಿಂದ ಒತ್ತು ಹೆಣೆ 
(೫೦೭. ಇಂಕನಿ). [ಒತ್ತು * ಹೆಣೆ (ಆ ಪೆಣ್ಮ)] 

ಒತ್ತುಳಿ (ನಾ). ಆಕ್ರಮಣಮಾಡುವವನು; ಒತ್ತರಿಸಿಕೊ ಳ್ಳು 
ವವನು: ಇಂತಹ ಒತ್ತುಳಿಯ ಮನುಷ್ಮರಿಂದಲೇ ಗ್ರಾಮದಲ್ಲಿ ಪುಂಡು 
ಹೆಚ್ಚಾಗಿದೆ ಎಂದು ಇಬ್ಬರಿಗೂ ಶಿಕ್ಷೆ ವಿಧಿಸುತ್ತಿದ್ದರು (ಹುಟ್ಟ ಹ. ೨೧). 

[ಒತ್ತು ತ -ಉಳ್ಳಿ] 

ಒತ್ತೆ, (ನಾ). ೧. ಆಧಾರವಾಗಿ ಕೊಡುವ ವಸ್ತು; ಅಡವು: ಒತ್ತೆಯ 
ಗೂಂಟಿಂ ಸೊಡರಿಟ್ಟೀಜುವಂತೆರವಿನ ಸಿರಿಯ ನ ಆಕ ದು (ಅರ್ಧನೇ. 
೫-೨ ವ) ; ಪೊಜಬೇಡಂಗಡಿ ಸಾಲ . , . ತೆಜಬೇಡೊತ್ತೆಗೆ ಬಡ್ಡಿಯಂ 
(ಸೋಮೇಶ. ಒತ್ತೆಯಿಲ್ಲದೆ ಸಾಲಕೊಡುವವನು ಮೂರ್ಬ 
(ಪುರಂದ. ೧-೬೨-೬); ಹಣಪಡೆದೊತ್ತೆಯನು ಹಿಂದೆ ಕೊಡದವ 
ಹೊಲೆಯ (ಗಿಳಿವಿಂ. ೧೬-೬). ೨. ಜೂಜಿನಲ್ಲಿ ಇಡತಕ್ಕ ಪಣ: 
ರಪಣಮಂ ತೋ ಯುಮೊತ್ತೆ ಯನುಗ್ಗಡಿಸಿಯುಮಾಡಿಮೆನೆ ಪೆಜತೇನು 
ಮುಪಾಯಮಿಲ್ಲದೆಮ್ಮಾಳ್ಯ ನೆಲನೊತ್ತೆಯೆಂದೊಡೆ (ಪಂಪಭಾ. ೭-೩ ವ); 
ಶ್ರೀಭೂತಿಯಂ ಕರೆದು ಜೂಜಾಡುತ್ತುಮವನ ಜನ್ನಿವರಮಂ ಸಾಭಿಜ್ಞಾನ 
ದುಂಗುರೆಮಂ ನಗೆಯೊಳೊತ್ತೆಯೆಂದುಕೊಂಡು (ಚಾವುಂಉ. 


೮೨); 


೩೫). 


ಒತ್ತೆ, 
೩. (ಸೂಳೆಯರಿಗೆ) ಭೋಗಕ್ಕಾಗಿ ಕೊಡುವ ಹಣ ಅಥವಾ 
ವಸ್ತು; ವೇಶೈಗೆ ತೆರುವ ಹೆಣ: ಸೂಳೆಗೇರಿಗಳಂ ತೊಲಲ್ಲು ತನ್ನಂ 
ಮೆಣಿಯುತ್ತಂ ಮನಕ್ಕೆನಂದಗ್ಗಳದೊಳ್ವೆಂಡಿಕೊಳೊತ್ತೆಯ]ನಿಟ್ಟು 
ಭೋಗೋಪಭೋಗಂಗಳ್ಲಿ ಕಸವರಮಂ ಕೊಟ್ಟು (ವಡ್ಡಾರಾ. ೧೨೩-೩); | 
ಕೂಸುಳ್ಳ ಸೂಳೆ ಧನವಾಸೆಗೆ ಒತ್ತೆಯ ಕೊಂಡರೆ ಕೂಸಿಂಗಲ್ಲ ಬೊಜಗಂ 
ಗಲ್ಲ (ಬಸವ. ೧೦೧); ಒಲ್ವ ಬೊಜಗನುಲ್‌ದುಮ್ಮಳದಿನೊತ್ತೆಗೆ 
ಮೆಯ್ಕೊಡ್ಡ ಲಾಣದೆ ನೆತ್ತದ ನೆವದಿಂ ಪೊತ್ತುಗಳೆವ ಮಗಳ್ಗಿ (ಅನಂಪು. 
೮-೧೪ ವ); ತನ್ನಯ ಸಖನ ಕೈಯಿಂದ ಸೌಂದರಿಗೆ ಸಲುವೊತ್ತೆಯಂ 
ನಯದಿಂದೆ ಕಳುಹಲು (ಬಸಪು. ೩೮-೧೧) ; ನೆತ್ತ ವಿತ್ತಕೆ ಬಲವು ಒತ್ತೆ 
ಸೂಳೆಗೆ ಬಲವು ಕತ್ತಲೆಯು ಬಲವು ಕಳ್ಳಂಗೆ ಅರಸಿಂಗೆ ಸತ್ಯವೇ ಬಲವು 
(ಸರ್ವಜ್ಞ. ೭೨೫). ೪. ಮೂಲಧನ : ಇ ಹೊಂನನು ಪ್ರಸಾದದ ವೊತ್ತೆಗೆ 
ಕೊಟ್ಟು ಆ ವೊತ್ತೆಯ ಪ್ರಸಾದದ ತೊಡುವಡ್ಡಿಯಲ್ಲಿ ಸತ್ರದ ಧರ್ಮ 
ಭೂಚಂದ್ರಾರ್ಕಸ್ಥಾಯಿಯಾಗಿ ನಡವಂತಾಗಿ (ಎಕ. ೪, ಬೇಲೂರು. 
೨೫೩-೧೨ ; ?). ೫. ಆಹಾರ; ಬಲಿ; ಎರೆ: ಮೇಲಣ ಕೋಣೆಯೊಳ 
ಗಿರ್ಪ ಕಪ್ಪೆ ಒತ್ತೆಯ ನುಂಗುವುದಮ್ಮ (ಶಿವಗೀ. ೧೬೪-೮೦೩ ವ). 

ಒತ್ತೆಗೆನಿಲ್‌- ಮಾರಾಟಕ್ಕೆ ನಿಲ್ಲು: ಮನೋಭವಂ ನನೆಗಣೆ 

ದೊಟ್ಟು ನಿಲ್ವಿನೆಗವೊತ್ತೆ ಗೆನಿಂದೆಳನೆಂಡಿರೊಪ್ಪಿದರ್‌ (ಜಗವಿ. ೧೬-೧೧೧) ; 
ಒತ್ತೆಗೆನಿಲ್ವು ಬೆಂದು ಯವೇಟ್ಲಪಳೋಪಳನೆನ್ನಂ (ಸೂಕ್ತಿ ಸು. 
ಆ-೪೧೯). ಒತ್ತೆಬೀಳ್‌ - ಅಡವುಬೀಳು; ಆಧಾರವಾಗಿ ಸಿಕ್ಕಿ 
ಕೊಂಡಿರು: ಅವನ ಹೊಲಗಳೆಲ್ಲ ಒತ್ತೆಬಿದ್ದಿನೆ (ರೂಢ). ಒತ್ತೆಯ 
ಕೊಡು - ಒಬ್ಬಳಲ್ಲಿಗೆ ಬರುವೆನೆಂದು ಮುಂಗಡ ಹಣ ಕೊಟ್ಟು 
ವ್ಯವಸ್ಥೆ ಮಾಡು : ಕೂಸಿನ ತಾಯಿಗೆ ಹೇಸದೊತ್ತೆಯಕೊಟ್ಟು ಕೂಸ 
ತ್ತೆನ್ನೆಯ ನಲ್ಲ ಬೇಸತ್ತುಹೋದೆ (ಶಿ ವಗೀ. ೧೭೦-೮೨೬). ಒತ್ತೆಯ 
ಕೊಳ್‌ - (ವೇಶೈ) ಒಪ್ಪಿಗೆ ಸೂಚಿಸಿ ಹಣ ತೆಗೆದುಕೊಳ್ಳುವುದು : 
ಕಾಡೊಳಗೊಬ್ಬ ಸೂಳೆ ಕರೆಕರೆದೊತ್ತೆಯಕೊಂಬುದ ಕಂಡೆ (ಅವಚಂ. |25 
೧೨-೪೯). (ದೇ. | ತಮಿ. ಮಲ. ಬಜ ಕ್ಚಿ ; ತುಳು. ಒತ್ತಿ] 

ಒತ್ತೆ (ನಾ). ಒಂದು; ಒಂಟ; ಏಕಾಂಗಿ. "ಒತ್ತೆಸರ? ಪರಾ. 

(+ ತುಳು. ಒತ್ತೆ] 

ಒತ್ತೆಗೊಡು (ಕ್ರಿ). (ವೇಶೈಗೆ) ಒತ್ತೈಯನ್ನು ಕೊಡು : ಮನಸಿಜನ 
ಕಯ್ಯ ಮಸೆದಸಿಯನನುಕರಿಸುವ ಅನಂಗಸೌಂದರಿಯೆಂಬ ಸೂಳೆಯಂ |850 
ಕಂಡು ಕಣ್ಬೇಟಂಗೊಂಡೊತ್ತೆಗೊಟ್ಟು (ಧರ್ಮಾಮೃ. ೨-೧೧೨) ; ಗಿರಿಜಾ 
ವಲ್ಲಭನೊತ್ತೆಗೊಟ್ಟ ಪೆಜಕಿಯಂ ಸೈತಿಕ್ಟವೇಟಕ್‌ (ಸೂಕ್ತಿ ಸು. ೪-೧೩೩) ; | 
ಒಪ್ಪುವ ಸಲಿತ ಕಾಯದ ವಿಟಿರೂಪ ಕಂದರ್ಪನೊರ್ವಳಿಗೊತ್ತೆಗೊಡಲು | 
(ಕಂನವಿ. ೬-೧೭೪). (ಒತ್ತೆ, ೬ ಕೊಡು] 

ಒತ್ತೆಗೊಳ್‌, ಒತ್ತೆ ಗೊಳ್ಳು (ಕ್ರಿ). ೧. ವಿಟಪುರುಷನಿಂದ ಹಣ |55 
ವನ್ನು ಮುಂಗಡ ಪಡೆ: ನಿಜಕಿಗಳನಿಕ್ಕಿ ದಾಂಟಿಸಡೆ ದುಂಡಿಸುವಾಕೆಯ 
ನೊತ್ತೆ ಗೊಳ್ಳ ದಂತೆಜಕಿಯದೆ ತೇಪೆಗುಳ್ಳ ಬಳಿನೀರ್ಗಳನಗ್ಗದ gl 
(ಲೀೀಲಾನ, ೨-೯೩); ಇಂದು ಹುಟ್ಟಿದ ಕೂಸಿಂಗೆ ಇಂದೇ ಜವ್ವನ। 
ವಾಯಿತ್ತಯ್ಯಾ ಆ ಕೂಸು ಬೀದಿಯಲ್ಲಿ ಒತ್ತೆಗೊಳ್ಳಲು ನಿಂದಿತ್ತಯ್ಕಾ 
(ಬಸವ. ೫೧೭); ಒಂದೆಡೆಯೊಳಗೊರ್ವ ಮುದಿವಿಟನಬಲೆಯ ಸಂಧಿಸಿ |40 
ಯೊತ್ತೆಗೊಳ್ಳೆ ನಲು (ಕಂನನಿ. ೨-೧೦೨). ೨. ವಶಪಡಿಸಿಕೊಳ್ಳು ; ತನ್ನ 
ದನ್ನಾಗಿ ಮಾಡಿಕೊಳ್ಳು: ನಾಗಭೂಷಣ ನಿಮ್ಮ ದಿವ್ಯದೇಹದೊಳೊಂದು 
ಭಾಗ ದೇಹವನೊತ್ತೆಗೊಂಡ ಶ್ರೀಗೌರಿದೇವಿಯ ಪದಯುಗಳವ ಕಂಡು 
ಪೋಗಲ್ವೆ ಬಂದೆವು ಜೀಯ (ಮೋಹತ. ೨೫-೧೨). ಒತ್ತೆ ಗೊಳ್ಳು : 
ಕಿ. ವಶವಾಗು : ಚಿತ್ತವು ಅನ್ಯದಲ್ಲಿ ಒತ್ತೆಗೊಳ್ಳುವುದು (ಬಾಳಬ. ೪೨). |45 

[ಒತ್ತೈ + ಕೊಳ್‌] 


೧೨೨೯ 


ಒತ್ತೆವೋಗು 


ಒತ್ತೆಗೊಳ್ಳು "ಒತ್ತೆ ಗೊಳ್‌? ನೋ. 
ಒತ್ತೆಣ್ಣೆ (ನಾ). ಒತ್ತುವ ಎಣ್ಣೆ : ನೆತ್ತೆಂಬು ಭಾವದೊಳು ಒತ್ತೆರ್ಣೈಣ್ಣೆ] 
ಉಗುರೆಣ್ಣಿ . . . ಭುಜವೆಂಬು ಭಾವದೊಳು ಒತ್ತೆಣ್ಣಿ[ಣ್ಣೆ] ಉಗುರೆಣ್ಣಿ 
ನಡದೊಳು ಹರಿದು ಇಳಿದಾಳು (ಲೋಕಗೀ. ೧೨೯). 
[ಒತ್ತು * ಎಣ್ಣೆ] 
ಒತ್ತೆಬಡುಹ (ನಾ). ಒತ್ತೆಬಿದ್ದಿರುವುದು; ಅಧೀನವಾಗಿರುವುದು; 
ಇ ಬಂಧಕ, ಅಧಿ? (ನಾಚಿರಾ. ಕಿ). [ಒತ್ತೈ * ಪಡ್ಕು + -ಹ್ಯ] 
ಒತ್ತೆ ಬಿಡಿಸು "ಒತ್ತೆನಿಡಿಸು' ನೋ. 
ಒತ್ತೆಮಣ್‌ (ನಾ). ಒತ್ತೆಯಿಟ್ಟ ಹೊಲ, ಗಡ್ಡಿ, “ತೋಟ: 
ಆರಸಣ್ಣಂ ಆಯ್ದೊನ್ನಿ ಒತ್ತೆಮಣ್ಣಿತ್ತು ಪಾದಂ ತೆತ್ತುನ್ಮೊರ ಬಿಟ್ಟಿಂ (ಎಕ. 
1೪%, ತಿರುಮ. ೨೫೩-೭; 800). (ಒತ್ತೆ, * ಮಣ್‌) 
ಒತ್ತೆಯಾಳು (ನಾ). ಆಧಾರವಾಗಿಟ್ಟ ಆಳು: ಕಾನಿಷ್ಠನಿಗೆ ಹೆದರಿ 
ಇವನ ಆಸ್ಥಾನಕ್ಕೆ ತನ್ನ ಮಗನನ್ನು ಒತ್ತೆಯಾಳನ್ನಾಗಿ ಕಳುಹಿಸಿದನು 
(ಪ್ರವಾಇ. 1, ೨೧೬). [ ಒತ್ತೆ, * ಆಳ್ಕು (ಆ ಆಳ್ಕ್‌)) 
ಒತ್ತೆಯಿಡು (ಕ್ರಿ). ಅಡವಾಗಿಡು ; ಗಿರವಿ ಹಾಕು; ಆಧಾರವಾಗಿಡು; 
ನ್ಯಾಸವಾಗಿಡು: ಸಮಂತಾವಗಂ ತಲೆಯಂ ಮೂಗುಮನೊತ್ತೆಯಿಟ್ಟು 
ನೆಕೆವಂತುಂತೇನವರ್‌ ಗಾಂಪರೇ (ಪಂಪಭಾ.9೪-೮೪); ಅಕ್ಷಲೀಲಾ ವ್ಯಸನ 
ಕೋಸುಗ ವೊತ್ತೆಯಿಟ್ಟರು (ಕುವ್ಯಾ ಅ. ೧೮-೧೧) ; ನನ್ನ ಮತ್ತು 
ತಾಯಿಯ ಆಭರಣಗಳನ್ನು ಬ್ಯಾಂಕಿನಲ್ಲಿ ಒತ್ತೆಯಿಟ್ಟು ಎರಡುಸಾವಿರಗಳ 
ಗಂಟನ್ನು ಅವನ ಕೈಗಿತ್ತು (ಮಸಕೂ. ೬೭). 
[ಒತ್ತೈ * ಇಡು] 
ಒತ್ತೆಯಾ (ಕ್ರಿ).  ಒತ್ತೆಗೊಡು : ವಿಮಲಾಂಗಿಯುನ್ನತದ ರೂಪ 
ನೀಕ್ಷಿಸಿ ಮೊಗಸಿ ಜನನಿಯೆಂಬುದನಜಕಿಯದೊತ್ತೆಯಿತ್ತು (ಪಾ ಸೋಪು. 
೧೦-೫೦). [ಒತ್ತೆ ಈ) 
ಒತ್ತೆರ (ನಾ). ಒಂದುವಿಧ, ರೀತಿ: ಅನುಜರಂ ಭೇಡಮಣಮಿಲ್ಲ: 
ದೊತ್ತೆರದ ಭಾವನೆಯಿಂ ತ್ರಿವರ್ಗಮಂ `ಕಾಂಬಂತೆ ಕಾಣುತ್ತ (ಶೇಷರಾ. 
೫-೨). [ಒರ್‌ (ಆ ಒಂದು) * ತೆರೈ ( ತೆಜ್ಯ)] 
ಒತ್ತೆವಿಡಿ, ಒತ್ತೆಹಿಡಿ (ಕ್ರಿ). ೧. ಜೂಜಿನಲ್ಲಿ ಇಡುವ ಪಣವನ್ನು 
ಒಪ್ಪು: ಅಂತಲ್ತು ನಿನ್ನ ನನ್ನಿಯೊಳಂ ವರ್ಷಾವಧಿಯೊಳಲ್ಲದೆ ನೆಲನ 
ನೊತ್ತೆವಿಡಿಯೆನೆಂದೊಡೆ (ಪಂಸಭಾ. ೭-೩ ವ). ಒತ್ತೆ ಹಿಡಿ: ೨. ನ್ಯಾಸ 
ವನ್ನು ಸ್ವೀಕರಿಸು, ಒಪ್ಪಿ ಕೊಳ್ಳು (8). 
. [ಜತ್ತೆ * ಪಿಡಿ] 
ಒತ್ತೆ ನಿಡಿಸು, ಒತ್ತೆಬಿಡಿಸು (ಕ್ರಿ). ಒತ್ತೆಯಿಂದ ಬಿಡಿಸು; ಗಿರವಿ 
ಯಿಂದ ಬಿಡುಗಡೆ ಮಾಡು: ಸುಣ್ಣದೆಲೆಯನೊತ್ತೆ ಯಿಟ್ಟು ಮದದಾನೆ 
ಯುಮಂ ಮಾಣಿಕಮುಮಸೊತ್ತೆ ವಿಡಿಸಲಟ್ಟುವ ಚಿಕ್ಕಪೋರ್ಕುಳಿ ಬೊಜಂ 
ಗರುಮಂ (ಪಂಪಭಾ. ೪-೮೭ ವ). ಒತ್ತೆ ಬಿಡಿಸು : (ಕ). 
[ ಒತ್ತೆ, + ಬಿಡಿಸು] 
ಒತ್ತೆನೆಣ್‌ (ನಾ). ಒತ್ತೆ ಪಡೆಯುವವಳು ; ಸೂಳೆ; ವೇಶ್ಯೈ ; ಬೆಲೆ 
ವೆಣ್ಣು : ಶ್ರುತಿಯಖಿಳ ಶಾಸ್ತ್ರಾರ್ಥವತಿಬೆಳುಕನಾಗಿ ಸಂತತಪೊತ್ತೆವೆಣ್ಗ 
ಳಂತಿರ್ಪವೆಂದು (ಸಾನಂಚ. ೩-೪); ಮೊತ್ತವ ಸೊಬಗಿಂದ ಸೋಲಿಸಿ 
ವಶಮಾಳ್ಪವೊತ್ತೆವೆಂಗಳ ತಂಡವಿಹವು (ಗೋಮಟೀ. ೧-೯೫). 
[ಒತ್ತ ೫ ಪೆಣ್‌] 
ಒತ್ತೆವೋಗು (ಕ್ರಿ). ಒತ್ತೆಯಾಗಿ ಹೋಗು ; ವಶವಾಗು ; ಅಧೀನ 
ವಾಗು: ದಾಯಿಗಂಗೆ ನೆಲಂ ಜೂದಿನೊಳೊತ್ತೆವೋಗೆ ಬನಮಂ ಪೊಕ್ಕಣ್ಣಂ 
(ಪೆಂಪಭಾ. ೮-೫); ಮಾಜುವೋಗನೊತ್ತೆವೋಗ ನಮ್ಮ ಕೂಡಲಸಂಗಮ 
ದೇವ (ಬಸವ. ೫೫೯). [ಒತ್ತೈ * ಪೋಗ್ಯು) 


ಒತ್ತೆಸರ 


ಒತ್ತೆಸರ (ನಾ). ಒಂದಜಿಳೆಯ ಸರ (?): ಕಾಂತಾಜನಂ , . . ಮುತ್ತಿ 
ನೊತ್ತೆಸರದ ತೊಡವಿನುಳ್ಳಲರ್ದ ಬೈಗುಮಲ್ಲಿಗೆಯ ಚೊಲ್ಲೆಯದ 
ತುಜುಬಿಂ (ರಾಮಾಶ್ವ. ೫೨-೯). [ಒತ್ತೆ + ಸರ್ಕ] 

ಒತ್ತೆ ಸೂಳೆ (ನಾ). - ಒತ್ತೆವೆಣ್‌: ಮತ್ತೆ ಕೇಳ್‌ ಮನೆವೆಂಡಿತಿಯೊ 
ನಾನೊತ್ತೆ ಸೂಳೆಯೊ ನಿನಗೆ ಸೋದರದತ್ತಿಗೆಯೊ ನಾದುನಿಯೊ ತೊತ್ತಿನ 
ಮಗಳೊ ನಿನ್ನವರ (ಬಸಪು. ೪೦-೪೬). [ಒತ್ತೆ ೬ ಸೂಳೆ] 

ಒತ್ತೆ ಹಿಡಿ "ಒತ್ತೆವಿಡಿ' ನೋ. 

ಒತ್ತೇರು (ಕ್ರಿ). ಹೆಚ್ಚಾಗು; ಅಧಿಕವಾಗು ; ದಟ್ಟಿವಾಗು: ಆಕೆಯ 
ಶೋಕವೆಲ್ಲವಡಗಿತು ಸಮಾಧಾನಮೊತ್ತೀರಿದುದು (ಮಲ್ಲಚ. ೧೪-೩೧). 

[ಒತ್ತು * ಏರು, (೮. ಏಣರ್‌,)] 

ಒತ್ತೈಸು (ಕ್ರಿ). ಒತ್ತಾಗು; ರಾಶಿಯಾಗು : ಸುಖಡೊಳ್ಳಿತಂದರೊತ್ತೈ 
ಸಿದಗಣಿತವಸ್ತುಸಹಿತಖಿಳನೃಪರೊಡನೆ ಬಹಳ ವಿಭವದೊಳು (ಜೈಮಿಭಾ. 
೩೩-೧೨). [ಒತ್ತು * -ಇಸ್ಕು) 

ಒತ್ತೊರಳು (ನಾ). ಒತ್ತುವ ಒರಳು; ಚಕ್ಕುಲಿ ಅಥವಾ ಶಾವಿಗೆ 
ಒರಳು (ಕಿ). [ಒತ್ತು * ಒರಳ್ಳು (೮. ಒರಲ್‌,)] 

ಒತ್ತೊಸಗೆ (ನಾ). ಒಡಗೂಡಿದ ಸಂತೋಷ ; ಹೆಚ್ಚಿನ ಸಂತೋಷ; 
ಆ ಒಸಗೆಗೆ ಒತ್ತೊಸಗೆಯಾಗಿ ವಸಂತಮಾಸವೂ ಪ್ರಾಪ್ತವಾಯಿತು 
(ನಾಡೋಜ. ೨೯೯). [ಒತ್ತು 4 ಒಸಗೆ] 

ಒತ್ತೋಳು (ನಾ). ಒಂದು ತೋಳು ; ಒಂದು ತೋಳಿನಷ್ಟು ಅಳತೆ: 
ಮೊದಲೇರಿಯ ಗದೆ ನಾಲ್ಕುಮಾರು ಒತ್ತೋಳ ಗಳೆಯಲು ಕಂಬ ೬೦ 
(ಎಕ. ೪11, ಚನ್ನಗಿ. ೬೪-೫೪ ; 1214); ಆಯ್ದು ಮಾರುಂ ಒತ್ತೋಳು 
ಬೆದ್ದಲಿ ಗಳೆಯೇಳು ಮಾರುಂ ಒತ್ತೋಳು ಮನೆ (ಎಕ. x೪, ಅರಸೀ. 
೨೧೬-೬೯; 1292); ಒಳತೋಟಗೊತ್ತೋಳ[ಪಾ ಕಾ ೦. ತ್ತಾಳ]ಹುದು 


ನಾಲಗೆಯಾಗಳೇನಾಯ್ತು (ಕುವ್ಯಾವಿ. ೮-೨೯); ಒತ್ತೋಳನುತ್ತರಿಸಲೊ' 


ತ್ತೋಳ ಸತ್ತ್ವದಿಂ ಮತ್ತಾತನುರವಣಿಸಿ . . . ಒತ್ತಿಗೈತರೆ (ಜೈ ಮಿ ಭಾ. 

[ಒರ್‌ (೮. ಒಂದ್ಕು) 4 ತೋಳು (ಆ ತೋಳ್‌)) 

ಒತ್ತ (ನಾ). [ವ್ಯಾಕ] "ಓ' ಎಂಬ ಅಕ್ಷರ: ಪದಮಧ್ಯವತ್ವಯತ್ವ 
ಕ್ಳೊದಪುಗುಮಾತ್ವೈತ್ವವಿಧಿಯದಂತಕ್ಕೊತ್ವಂ ೬ ಒತ್ತಕ್ಕೆ- ಅವಂ, 
ಆವೊಂ (ಶಮದ. ೧೫೭, ಪ್ರಯೋ). [ಸಂ.] 

ಒದಗಣೆ (ನಾ). ೧. ದೊರಕುವಿಕೆ; ಸಿಗುವಿಕೆ; ಲಭಿಸುವಿಕೆ: ಆ 
ದೇಶದ ಮನೋಭೂಮಿಯಲ್ಲಿಯೂ ರಸದ ಒದಗಣೆ ಇಂದು ಕೊನೆಗಾ 
ಕುತ್ತ ಬಂದಿದೆ (ನಿಬಂಧ. 1, ೩೨೧). ೨. ಒದಗುವಿಕೆ; ಒದಗಾಗಿರು 
ವಿಕೆ: ಈ ಆಕ್ಸಿ ಹಳೆಯದು; ಅನ್ನದ ಒದಗಣೆ ಚೆನ್ನಾಗಿದೆ (ರೂಢಿ). 

[ಒದಗ್ಳು + -ಅಣ್ಮೆ) 

ಒದಗಿ "ಒದನಿ' ನೋ. 

ಒದಗಿಸು (ಕ್ರಿ). ೧. ಒದಗುವಂತೆ ಮಾಡು; ಉಂಟುಮಾಡು; 
ದೊರಕಿಸಿಕೊಡು ; ಸಿದ್ಧಪಡಿಸು : ತೂಕದುರುಗುಗ್ಗುಳಮಂ ಕಡಿ 
ಕಡಿದು ಕಂಬಿಯೊಳ್‌ ಪಿಡಿಪಿಡಿದೊದಗಿಸಿ ಪೊತ್ತು ತಂದನೋಹಿಲದೇವಂ 
(ಉದ್ಭಟ. ೧೧-೭೩) ; ರುದ್ರಪಶುಪತಿ ಒದಗಿಸುವನೀ ಕಥೆಯನೋದು 


೧೪-೧೫). 


೧೨೩೦ 


20 


25 


80 


ವಂಗಭೀಷ್ಟವನು (ಬಸಪು. ೧೩-೧೮); ಏಳುಲಕ್ಷವನೊದಗಿಸಿದನಂತಕನ |*0 
ಪುರಿಗವನೀಶ (ಕುವ್ಯಾದ್ರೋ. ೧೮-೫೦); ಮತಿಯುಳ್ಳೊಡಿವನಸುರಬಲಿ | 
ಗೊದಗಿಸಿದೆ ಕೂಳನತಿಮಹೋದರಕಡಸಿಕೊಂಬನೇ (ಜೈಮಿಭಾ. ೨-೫೮); : 
ಕೊಬ್ಬು ಮತ್ತು ತೈಲಗಳು :--ಇವು ಮುಖ್ಯವಾಗಿ ದೇಹಕ್ಕೆ ಕಾವನ್ನು | 
ಒದಗಿಸುತ್ತವೆ (ಅಡುಸೌ. ೫೮). ೨. ಲೇಪಿಸು; ಬಳಿ: “ನಿದಿಗೃ, 
ಉಪಚಿತ - ಒದಗಿಸಲ್ಪಟ್ಟುದು” (ನಾಚಿರಾ. ಕಿ). 

[ಒದಗ್ಳು * -ಇಸ್ಕು] 


45 


ಒದಗ್ಗು 


ಒದಗು, (ಕ್ರಿ). ೧. ಉಂಟಾಗು; ದೊರಕು; ಲಭಿಸು; ಪ್ರಾಪ್ತ 
ವಾಗು: ಲಿಂಗಾಣತಿಯಿಂದ ಬಂದೊದಗಿದ ಪರಿಣಾಮೋದಕ (ಮಹಾದೇ. 
೨೯-೬); ಸುದತಿ ನೀನೆನ್ನಾಚ್ಞೆಯೊಳು ಪದ ತಪ್ಪದಿರ್ದ ಕಾರಣ ನಿನ್ನ 
ಸೇವೆಗಾನೊದಗಿದೆ ಕೇಳಾಯತಾಕ್ಷಿ(ಮೋಹತ. ೨೬-೩೬) ; ಬದುಕಿಗೆ ಅತ್ಮ 
ಗತ್ಯವಾದ ಎಲ್ಲ ವಸ್ತುಗಳೂ ಕಳಸಾಪುರದಲ್ಲೇ ಒದಗುತ್ತಿದ್ದವು (ಕಳಹು. 
೯೩). ೨. ನೆರವಾಗು; ಅನುಕೂಲವಾಗು ಬ. ಬಡತನದೊಳೊದಗಿ 
ದೆನ ಹಗೆಯಾ ದಡೆಯು ನಂಟನು (ಕುವ್ಯಾಉ. ೩-೬೩) ; ಹೊತ್ತಿ 
ಗೊದಗಿದ ಮಾತು ಸತ್ತವನು ಎದ್ದಂತೆ (ಸರ್ವಜ್ಞ. ೧೩೫೧). ೩. ಅಟ್ಟಿಸಿ 
ಕೊಂಡು ಹೋಗು ; ಬೆನ್ನಟ್ಟು; ತರುಬು : ಬಿಡಿಸೆ ನಾಯ್ಗಳನಾಗಳವು 
ಮುಂಗುಡಿಯೊಳೊಟ್ಟ ದುವೊದಗಿದವು ಮಿಗೆ ತುಡುಕಿದವು ಮುಸಕಿದವು 
ಕಂಗೆಡಿಸಿದವು ಪೆರ್ಬುಲಿಯ (ಸಾಳ್ವಭಾ. ೫-೩೩) ; ಓಡುವವನೂ ಬತ್ತಲೆ 
ಒದಗಿಕೊಂಡು ಹೋಗುವವನೂ ಬತ್ತಲೆ (ಗಾದೆ). ೪. ಪಕ್ಕಕ್ಕೆ ಸರಿ; 
ಅರುಗಾಗು : ಬೆದಆ್‌ ಶಬರಿಯರಪ್ಪಿದರು ಬಿಯದರೆನಕೆಬರುಂ ಮರನ 
ನೇಜಕಿದರೊದಗಿದರು ಹಿಂದಕ್ಕೆ ಕೆಲರು (ಸಾಳ್ವಭಾ. ೫-೩೨); ಒದಗಿ ನಿಲ್ಲು 
(ರೂಢಿ). ೫. ಸಾಕಾಗು: ನಕುಲನ ಹೊಟಗೆಯೊದಗದು ಸೈರಿಸದು 
ಸಹದೇವನಾಟೋಪ ಇಜಕಿವಡಾ ಮಾದ್ರೇಶನನು (ಕುವ್ಯಾಶ. ೧-೩೧) ; 
ಅನ್ನ ಒದಗುವುದಿಲ್ಲ (ರೂಢಿ). ೬. ಸೇರು; ಬಳಿಗೆಬರು; ಉಪಸ್ಥಿತ 
ವಾಗು : ಕೆಣಕಿ ಗೋವುಗಳೊದಗೆ ಬೆನ್ನೊಳತಿಕೋಪದಿಂ ಪರಿದೆಡನಿ 
ಕೆಡೆದುಡಿದ ಪುಸ್ತಕ ಕಳಾಪದಿಂ (ಕಾದಂಉ. ೨೭೧) ; ನಿಡುದೆಜಕಿಯ 
ಧವಳಚ್ಛ ತ್ರಚಮರದೊಳೊದಗಿತತಿರಥರು (ಕುವ್ಯಾಕ. ೩-೧೩) ; ಕಣ್ಣಿಗೆವೆ 
ಯಂದದಲಿ ಕೈ ಮೈತಿಣ್ಣಿಗೊದಗುವತೆಐದಿ... ಲಕ್ಷ್ಮಣನಣ್ಣನೊದಗುವ 
ಭಕ್ತರವಸರಕಮರಗಣಸಹಿತ (ಹಸಾರ. ೨-೨೭). ೭. ಮುಂದಾಗು; 
ಮುಂದುವರಿ: ಕಡುಗಲಿ ಸೆಣಸುವ ಭಟರಾರ್‌ ಒಡೆಯಂಗತಿಹಿತವ 
ರಾರ್‌ ಧುರಕ್ಕೊದಗುವರಾರ್‌ (ಶಮದ. ೧೪೫ ಪ್ರಯೋ) ; ಸವಗ ಖಂಡಿಸ 
ಲೊದಗಿದರು ಬಿಲ್ಲವರು ಕಟ್ಟಿ ಜಕಿಕಾಅರಾತನ ಜವಗೆಡಿಸಿದರು (ಕುವ್ಯಾಕ. 
೧೨-೨೨); ಕುದುರೆಗಳೊಂದು ಸಾಸಿರ ಮತ್ತದಂತಿಗಳೊದಗೆ ಮೂವತ್ತ 
ಜಕೊಗ್ಗಿನಲಿ (ಕಂನವಿ. ೩-೨೫). ಆ. ವಶವಾಗು; ಸಾಧ್ಯವಾಗು; 
ಬಗ್ಗು : ಈ ಮಹಾಧನು ಮೈಗೊಡುವುದಾ ವ್ಯೋಮಕೇಶಂಗಲ್ಲದಿರೆ 
_ಲಕ್ಷೀಮುಖಾಂಬುಜತರಣಿಗೊಳಿವುದು ಮಿಕ್ಕ ನಿರ್ಜರರ ಕೈಮೆಗೊದ 
ಗುವುದಲ್ಲ (ತೊರರಾ. ೧-೧೩-೧೭). 
ಒದಗಿದವ - ನೆರವಾದವನು; ಸಹಾಯ ಮಾಡಿದವನು: ಸಮ 
ಯಕ್ಕೆ ಆದವ ನಂಟ ಕೆಲಸಕ್ಕೆ ಒದಗಿದವ ಬಂಟ (ಗಾದೆ). ಒದಗಿಬರು ಎ 
ಉಂಟಾಗು; ಪ್ರಾಪ್ತವಾಗು : ಅವರಿಗೆ ಮರಣ ಕಾಲವು ಒದಗಿಬಂದಿಲ್ಲ 
ಎಂದು ಅಶರೀರವಾಣಿಯಾಯಿತು (ವಚಭಾ. ಆ೪). 
[ದೇ. ॥ ತಮಿ. ಉದವು; ಮಲ. ಉದಗು; ತುಳು. ಒದಗು; 
ತೆಲು. ಒದವು) 
ಒದಗ್ಗು (ನಾ). ೧. ದೊರೆತುದು; ಕೈವಶವಾದುದು; ಪ್ರಾಪ್ತಿ; 
ಲಭ್ಯ: ಮನಘನದೊದಗ ಕಂಡೆಯಾ ಸಂಗನಬಸವಣ್ಣ (ಅವ ಚಂ. 
೨೭೦-೧೨೪೧). ೨. ರಕ್ಷೆ; ಸಹಾಯ; ನೆರವು: ಕಲಿದೇವರದೇವನ 
ಒದಗು ಕಾಣಾ ಚಂದಯ್ಯ (ಶೂನ್ಯಸಂ. ೨೫೨-೧೧). ೩. ಸಾಮರ್ಥ್ಯ; 
ಪರಾಕ್ರಮ: ತಮ್ಮೊದಗಿಗೆ ಲಂಘನಕ್ಕೆ ಬಿನ್ನಾಣಕ್ಕೆ ತನ್ಮೊಳು 
ತಾವುಬ್ಬಿ ನಗುತ (ಭರಚ. ೬೩-೬೦). ೪. ಉತ್ಸಾಹ; ಹುರುಪು: ಜಲ 
ಚರನಿಚಯವನೊಯ್ದಂಗಡಿಯೊಳಗೆ ಮಾಜ್‌ ಆದಜ ಲಬ್ಧಿಯೊಳಾದೊದ 
ಗಿನಿಂ `ಮಳದಿಂ ಜಂಗಮಕಾುಲಕೆ ಮಾಣದೆ ದಿನಂಪ್ರತಿ ಮಾಡುತಿಂತುಂ 
ಕಿಚುದಿನವು ಸವೆಯೆ (ಬಸಪು. ೨೭-೨೧) ; ಒದಗಿಂದ ರಾಮಕಾರ್ಯಾರ್ಥ 
ಕೈದುವ ಕಪಿಯ ಮುದಡೊಳೀಕ್ಷಿಸಿ (ವೆಂಕಾರಾ. ೫-೧-೨೯). 


ಒದಗುನಾಳೆ 


೫. ದೋಸೆ, ಕಡುಬು ಮೊದಲಾದುವುಗಳು ಮೆದುವಾಗಿ ರುಚಿಯಾ 
ಗಿರಲು ಅಕ್ಕಿಯೊಡನೆ ಸೇರಿಸುವ ಉದ್ದು, ಮೆಂತ್ಯ ಮೊದಲಾ 
ದುವು. ೬. ಹದ; ಹೆವಣು: ಉದಯದೊಳು ಸೆಕೆಯಳಗೆಯಲ್ಲಿ 
ಪಾವಡೆಗಟ್ಟಿ ಯದಜಕೊಳಗೆ ಸುಳಿವಾಳೆಯಂ ಹರಹಿ ಸಂಪಳೆಯನೊದೆಗಾಗಿ 
ಯೆಟ್‌ದು ಮಡಕೆಯ ಮುಚ್ಚಿಯಟ್ಟೊಡುದ್ದಿನಕಡುಬುವೆಸರ ಹಡೆದುದು 
(ಸೂಪಶಾ. ೧-೭೨). ೬. ಗಳಿಸಿಕೊಂಡ ಅನುಭವ, --ತಿಳಿವಳಿಕೆ; 
ಪಾಂಡಿತ್ಯ : ಜನ್ನನೊದೆಗು ಗುಣವರ್ಮನ ಚಾತುರ್ಯ ರನ್ನನ ಗುಣ 
ಪೊನ್ನನಿಂಪು ಎನ್ನಯ ಮತಿದರ್ಪಣವನು ಪ್ರಸನ್ನವೃತ್ತಿ ಯನೆಯ್ದಿಸುಗೆ 
(ನಾಗಕು. ೧-೨೬). ಲೆ, ವೇಗ; ರಭಸ; ತೀವ್ರತೆ: ಹಿಡಿವ ಕಡಿವ 
ಕೈಯ್ಯೊದಗಿನಿಂ ಹತ್ತುಕೋಟ ಶರಾಸನಂ ತೀರಲ್‌' (ಚಿಬಪು. ೪೦-೧೪) ; 
ಪದುಳದಿಂ ಮಗ್ಗವನೊದಗಿಂದಲನುಮಾಡಿ ಕದಲು ನಿನ್ನೂರಿಗೆಂದೆನಲು 
(ಅಮುಸಾಂ. ೬-೪). ೯. ಗುಂಪು; ನೆರವಿ; ಸಮೂಹ: ತಾಪಸವಧು 
ಗಳು ಮನನೊಂದು ಮರುಗಿ ಬೈವುತ ವಿಧಿಯಂ ಒದಗಿಲಿ ಕೈಕಸೆ ಬಳಿ 
ಗೈದಿದು ಮರುಗುತ ಪೇಳ್ವರಾಗ ನಿಜ ಕಾತುರವಂ (ರಾವಣೋ. ೧೭). 
೧೦. ಅಚ್ಚುಕಟ್ಟು; ಹೆಸನು: ಫಲುಗುಣಂ ಮುದದಿ ಪೊಂಗಳಶ 
ಜಲವಂ ತರಿಸಿ ಮೈಕೈಗೆ ಲೇಪಿಸಿದ ಶೋಣಿತವನು ಒದೆಗಿನಿಂ ತೊಳೆದೊರಸಿ 
(ತುರಂಗ. ೬೮-೧೭). ೧೧. ಸನ್ನಾಹ; ಕಾರ್ಯಸಿದ್ಧತೆ (?): ಒದ 
ಗಿಲಿ ನಿಜಾಮಶಾಹಂಗಿದಿರಾಗುವುದೆಂದು ಮತ್ತೆ ರಾಯರ್ಮುದದಿಂ ಇದೆ 
ವುಡುಗೊರೆಯೆನುತಿತ್ತರ್‌ ಕದನಕೆ ಕಲಿಭೀಮ ಫಘಂಟಿನೃಪವರಗಾಗಳ್‌ 
(ಬೀಳವಂ. ೧-೬೬). ೧೨. ಹೆಚ್ಚಾಗುವಿಕೆ; ವೃದ್ಧಿ: “ವಹಿ, ಮಹಿ - 20 
ವೃದ್ಧೌ, ಒದಗಿನೊಳ್‌  (ಕಾಶಕೃ. ೧೨೨) ; ಹಳೆಯ ಅಕ್ಕಿಯ ಅನ್ನ 
ಒದಗಾಗುತ್ತದೆ (ರೂಢಿ); ಸೊಪ್ಪಿನ ಪಲ್ಕ ಒದಗಾಗುವುದಿಲ್ಲ (ರೂಢಿ). 
"ಒದವು? ಪರಾ. 

ಒದಗಿನಪುಡಿ - * ಕೊಟ್ಟ ಉಬ್ಬುವುದಕ್ಕಾಗಿ ಉಪಯೋಗಿಸುವ ಪುಡಿ: 
ಒದಗಿನ ಪುಡಿ % (Baking-powder. ಇಂಕನಿ). 

[ದೇ. ॥ ತಮಿ. ಉದವಿ. ಮಲ. ಉದಕ್ಕ, ಉದವಿ] | 
ಒದಗುನಾಳೆ (ನಾ). “ಸರಬರಾಯಿನಾಳ ; ಒದಗುನಾಳ; ಊಡು 
ನಾಳೆ” (೫006-0106. ಇಂಕನಿ)- [ಒದಗ್ಳು + ನಾಳ] 
ಒದಗೆ (ನಾ). ಪ್ರಣಾಳಿ; ಕೊಳವೆ : ಅತ್ತಿಂದಿತ್ತ ಇತ್ತಿಂದತ್ತ ಹೃದಯ 
`ದಿಂದ ಹೃದಯಕ್ಕೆ ಹರಿಯುವ ಬೇಟದ ಒದಗೆಗಳಾಗಿದ್ದುವು ಆ ನೋಟ 
ಗಳು! (ಮಲೆಮ. ೧೯೩). [ಜದಗ್ಗು + -ಎ್ಮಿ] 
ಒದಡು "ಒಸಡು? ನೋ. 
ಒದರಾಟಿ, (ನಾ). ಅಲುಗಾಟ; ನಡುಗುವಿಕೆ: ಸಾಯುವಾಗ ಒದೆ 
ರಾಟಿ ಹೆಚ್ಚು (ರೂಢಿ). [ಒದರ್ಕು (ಆ ಒದಜು) + ಆಟ] 
ಒದರಾಟ್ಕಿ (ನಾ). (ಉಕ) ಕೂಗಾಟ; ಕಿರುಚಾಟ: ಗೂಳಿಯ ಒದ 
ರಾಟಿವನ್ನು ಕೇಳಿ ಗಾಬರಿಯಾದನು (ಬಂಗಾಹೆ. ೪೧); ನಿತ್ಯದ ಒದರಾಟ 
(ವಾತ್ಸಲ್ಯ. ೩೬೫). [ಒದರ್ಕು (ಆ ಒದಲು) * ಆಟ] 
ಒದರಾಡ್ಕು (ಕ್ರಿ). ೧. ಚಡಪಡಿಸು; ಒದ್ದಾಡು; ಸುಸ್ತಾಗಿ 
ಕೈಕಾಲು ಅಲುಗಿಸು : ಹತ್ತುಜನ ಹಿಡಿದರೂ ಜಗ್ಗದ ಗಂಗಣ್ಣ ಒದ 
ರಾಡುತ್ತಾನೆ. ಕೊನೆಗೆ ಅವನ ಶಕ್ತಿಯೆಲ್ಲಾ ಕುಗ್ಗಿ ಸುಸ್ತಾಗುತ್ತಾನೆ 
(ನನ್ನೂರು. ೬೫). ೨. ನಡುಗು: ಪಾಪ! ನಾಯಿ ಚಳಿಯಿಂದ ಒದರಾಡು 
ತ್ತಿದೆ (ರೂಢಿ). [ಒದರ್ಕು (ಆ ಒದಣ್ಮು) * ಆಡು] 
ಒದರಾಡ್ಕು (ಕ್ರಿ). (ಉಕ) ಕೂಗಾಡು; ಕಿರುಚಾಡು: ಎರಡನೆ 
ಯವನರ ಮನೆಯಲ್ಲಿ ಒದರಾಡುವುದು ಒಳ್ಳೆ ಯದಲ್ಲನೆಂದು ಬಾಯಿ 
ಬಿಗಿಹಿಡಿದುಕೊಂಡು ಸುಮ್ಮನಿದ್ದೆ (ಚೆಂದುಟಿ. ೮೨). 
[ಒದರು. (ಆ ಒದಲು) + ಆಡ್ಕು] 


25 


39 


೧೩೧ 


ಒದನಿಸು 


ಒದೆರು, "ಒದಲು ನೋ. 
ಒದರ್ಕು "ಒದಲ್ಕು? ನೋ. 
ಒದರ್ಕು (ನಾ). ತುಟಿ; ಓಷ್ಕ (8). 
ಒದರುತಲೆ "ಒದರುದಲೆ' ನೋ. 
ಒದರುದಲೆ, ಒದರುತಲೆ (ನಾ). ಅಲುಗಾಡುವ ತಲೆ: ಒದರು 
ದಲೆಯ ಆ ಮುದುಕ ಊಟಮಾಡಲು ಎಷ್ಟು ಕಷ್ಟ ಪಡುತ್ತಿದ್ದಾನೆ (ರೂಢಿ). 
ಒದರುತಲೆ : (8). [ಒದರು, (೮ ಒದಜ್ಮು) + ತಲೈ) 
ಒದರುಬಡಳೆ (ನಾ). ಕೂ ಗಾಡಿಕೊಂಡು ಬಹಳ ಮಾತಾಡು 
ವವನು; ಬಹಳ ಕೂಗಾಡುವವನು : ಸಾಹೇಬರು ಒದರ£ರು]ಬಡಕ 
ರಾದರೂ ಸಹೃದಯರು (ಸ್ಮೃತಿಚ. ೩೪೨). "ಬಾಯ್ಬಡಿಕ' ಪರಾ. 

[ಒದರ್ಕು (ಆ. ಒದಣ್ಣು) * -ಬಡಕ (ಆ -ಬಡಿಕ)] 
ಒದರುನಿಕೆ (ನಾ). ಅರಚುವಿಕೆ; ಬೊಬ್ಬೆ: “ಬಗುಕ್ತೆ, ಬಗುಳಿಕೆ ಇ 
ಒದರುವಿಕೆ? (ಗಂಗಾಮ. ೨೨೭). 

[ಒದರ್ಕು (೮. ಒದಲ್ಕು) + -ಇಳೆ] 
ಒದವಳೆ (ನಾ). ಕೂಡುವಿಕೆ; ಸೇರುವಿಕೆ; ಹೆಚ್ಚಳ: ಅಂತು ಸಮಸ್ತ 
ಗುಣಂಗಳುಮೊದವಳೆಯಿಂ ಬಳೆವುದುಮನ್ವಯಾಗತ ಪ್ರಧಾನ 
ಸಂತತಿಯುಂ ತನಗೆ (ಎಕ. ೪, ಬೇಲೂರು. ೧೭-೬೬; 1156). 
[ಒದೆವು * -ವಳೆ (ಆ. -ವಳಿ)] 
ಒದವಿ, ಒದಗಿ (ನಾ). ಕೊಡುಗೆ; ದಾನ: ಪದುಳದಿಂ ಸಾಯುಜ್ಯ 
ಪದವಿಯನೊದನಿ [ಪಾಕಾಂ. ಗಿ] ಪಡೆದನು ನಿಮಿಷದಲಿ (ಬಸಪು. ೫೩-೫೪). 
ಒದಗಿ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[£ ಒದವು. / ಶಮಿ. ಮಲ. ಉದವಿ] 

ಒದವಿನ (ನಾ). ಒಂದು ಗಿಡ: ವಡುವಾರದ ಗಿಡ, ಎಡತರಿ, ವಾಡು 
ನಠೆಡು, ಒದವಿನ್ಯ ಒಡತರೆ (ಮೈ ಟಗ. ೩೦-೫೮೧). [?] 
ಒದವಿಸು, ಒದಹಿಸು (ಕ್ರಿ). ೧. ಸೇರಿಸು; ಕೂಡಿಸು; ಹೊಂದಿಸು: 
ಮೊದಲೊಳ್‌ ಸಮಾಸಪದಮುಮನೊದವಿಸಿ ಪೇ ಲ್ಲ ದೆಅ' ತುದಿಯೊಳ 
ಸಮಾಸಪದಾಸ್ಪದಮಾಗಿ ನಿಜಕಿಸೆ ಕರ್ವಿನ ತುದಿಯಂತಿರೆ ವಿರಸಮಕ್ಕುಂ 
(ಕವಿರಾ. ೨-೮೮). ೨. ಉಂಟುಮಾಡು; ದೊರಕಿಸು; ಪೂರೈಸು: 
ಭೊೋಗಂಗಳ್‌ ಸಲೆ ಮನದೊಳ್‌ ರಾಗಮನೊದವಿಸುಗುಂ (ಅದಿಪ. 
೩-೩೦); ಭಯಮಂ ಚಿತ್ತಕ್ಕೊದವಿಸಿ ಬಲಗಣ್‌ ಕೆತ್ತಲ್‌ ಮೊದಲಿಕ್ಸಿತು 
(ಕಾದಂ ಪೂ. ೮೪೮) ; ನಂದನನಾನಂದಮನೇನೊದವಿಸಿದನೊ (ಇಆ. 
XXVIII, ೫-೬; 1083) ; ಅನ್ನಪಾನಾದಿಗಳನೊದವಿಸುವುದು (ಜೆಬಪು, 
೫೮-೨೫) ; ತಾಂ ಮೃಗದ.ಕೊಳೆಗೆ ಹರಿತಂದ ಪಾಪಮತಿ ಪುಣ್ಮಮೊದವಿ 
ಸಿತು (ಜೈಮಿಭಾ. ೨೮-೫೪) ; ಭಾರತೀಯ-ಸಂಸ್ಕ ತಿಗೆ ಕನ್ನಡ ಸಂಸ್ಕೃತಿ 
ತನ್ನ ಉತ್ತಮಿಕೆಯನ್ನು ಒದವಿಸಿಕೊಟ್ಟದೆ (ತವನಿ. ೯). ೩. (ಹುಟ್ಟು 
ವಂತೆ) ಮಾಡು; ನಡೆಸು: ಶುಭಕರ್ಮಮನೊದವಿಸುತಿರೆ ಶುಭಮಕ್ಕುಂ 
(ಸಮಪ. ೪-೯) ; ತಾನಿಂದುವರೆಗಮೊದನಿಸಿದೇನಂಗಳ್ಗಳ್ಳಿ (ಯಶೋಚ. 
೪೨೭೬) ; ಉದಯದೊಳು ಗುರುಲಿಂಗ ಸದಮಳ ಪೂಜೆಗಳನೊದವಿಸಿ 
(ಸಾನಂಡ. ೧-೯೩) ; ಬದರಿಯ ಬನದೊಳು ಮುನಿಗಳು ಪೂಜೆಯ 
ನೊದವಿಸಲಾಂತವರೊಡನೆ (ಕರ್ಣಾ ಕ. ೨೧೮). ೪, ಅಣಿಮಾಡು 
ಸಿದ್ಧಪಡಿಸು : ಸಾಂಗದಿಂದೊದವಿಸಿದ ಬಹುಪಾಕಂಗಳ ಹಿರಿದೋಗ 
ರಂಗಳ (ಬಸಪು. ೮-೪೪) ; ರಾಯಂಗೆ ವರ್ಷವರ್ಸಕ್ಕೆ ನಾವು ಕುಡುವ 
ಸಿದ್ಧಾಯಮಂ ಖೊ ತತ್ಯಾಲಕೀಯಬೇಕೆಲೆ ಮಗನೆ ಧನವನೊದವಿಹಿ 
ಕಳುಹು (ಜೈಮಿಭಾ. ೨೯-೧೭). ಒದಹಿಸು : ೩. ನಹುಷನು ಮದದೆ 
ಪದದಿಂದೊದೆಯಲಾತನ ಸರ್ಪಯೋನಿಯಲಿ ಒದಹಿಸಿದನಾ ಮುನಿ 
(ರಘುವಂ, ೧೩-೩೬). [ಒದವು, + -ಇಸ್ಕು] 


[?. 1 ತಮಿ. ಉದಡು] 


ಒದವು, 


ಒದವು, ಒದಹು (ಕ್ರಿ). ೧. ಉಂಟಾಗು ; ಪ್ರಾಪ್ತವಾಗು : ಒದವುಗೆ 
ನಿನ್ನ ಸಂತತಿಗೆ ನೂರ್ವರುದಗ್ರಸುತರ್ಕಳೊಂದೆ ಗರ್ಭದೊಳೆನೆ ಕೆಮ್ಮ 
ನಿಂತು ಪೊಸೆದಿಕ್ಕಿದೆ (ಪಂಪಭಾ. ೧-೧೩೧) ; ವರ್ಣಾಂಕಂ ಸವರ್ಣಸಂಜ್ಞೆ 
ಯೊಳಮೊದವುಗುಂ (ಶಮದ. ೮) ; ಪುಣ್ಯಗೌರವದಿಂ ಪರಮ ವೈರಾಗ್ಯ 
ಮೊದವಿ ಬೆರ್ಚಿ ಬಿಸುಸುಯ್ಹಾ ಸನತ್ಯುಮಾರಂ (ಸಾನಂಚ. ೧-೨೩ರಗಳಿ) ; | 5 
ಸತತ ಕೃಷಿ, ಬೀಜಗುಣ, ಕಾಲವರ್ಷಗಳೊದವೆ ಪ್ರತಿಭೆ ವಿಕಸಿತವಹುದೊ 
(ಮಂಕುಕ. ೫೬೯). ೨. ಸಮಯಕ್ಕೆ ಒದಗಿ ಬರು: ಕೆಡಿಸಿದೊನು 
ಕೆಡುವೇಡಿದೋನು ಓತೋನು ಒದವಿದೋನು (ಮೈ ಅರಿ. ೧೯೧೬,೧೩-೧೪; 
726). ೩. ವಯಸ್ಸಿಗೆ ಬರು; ಪ್ರೌಢವಾಗು : ಒದವಿದ ಲತೆಗಂಕುರ 
ಗರ್ಭದ ಚಿಹ್ನಂ ಮೂಡುವಂದದಿಂ ದೇವಕಿಗುರ್ನಿದೆ ಗರ್ಭದ ಟಿಹ್ನಂ 
ಮೂಡಿದುದಾ ಕಂಸಂಗೆ ಮಿಟ್ತು ಮೂಡುವ ತೆಜದಿಂ (ಅರ್ಧನೇ. ೭-೩೭). 
೪. ತೋಡು; ಬಗಿ; ಅಗೆ: ಒದವಿದರೆ ಬಿಳಿದೆನಿಪ ಬರಿವದಣೆಯ 
ಕಿ;ಉದೆಂಗು ನೆಲ್ಲಿಯೆಂಬಿನಿತಜ ಮೂಲದಿನಿರ್ಕೆಯ್ಕೆ ಡೆಯೊಳ್‌ ತೆಂಕದೆಸೆ 
ಯೊಳಜಕಿ ಮೂಜು ಪುರುಷದೊಳ್‌ ನೀರಕ್ಕುಂ (ಲೋಕೋಪ. ೫-೧೭). 
೫. ಸಿದ್ಧವಾಗು ; ಅಣಿಯಾಗು : ಒದವಿದ ಭಕ್ಷ್ಮಭೋಜ್ಯಕೆ ಬಪ್ಪರೆ 
ಭಾದ್ರಪದ ಶುದ್ಧ ಚೌತಿಯಿದಲ್ಲ ಕದನಕಪೂಪವ ತೋಜಕೆಂದು ಸಾಮ 
ಜವದನಂಗೆ ಪೆಟ್ಟಿನಿಕ್ಸಿ ದನು (ಮೋಹತ. ೩೮-೪೫). ೬. ಪ್ರಯೋಜನಕ್ಕೆ 
ಬರು ; ಉಪಯುಕ್ತವಾಗು (?) : ಶ್ರೀವಿಜಯನೊಳಮುರ್ವರಾಸ್ಯ 
ತಿಲಕನೊಳಮನಿಬರ್‌ ನೆ ಜಿ ದುಂ ಕಾದಿಯುಮೊದವಲಾಜದುದಟಂ 
(ಶಾಂತಿಪು. ೬-೩ ನ); ಜಲವಿದ್ದೊಡೇನೊ ಪಾನಕೆ ಯೋಗ್ಯವಲ್ಲ ಸತ್ಛಲ 
ಭೋಗಕೊದವುವುದಲ್ಲ (ಮೋಹತ. ೨-೩೭). ೭. ಏಳಿಗೆ ಹೊಂದು; 
ವರ್ಧಿಸು; ಸಮೃದ್ಧವಾಗು : * ಒದವು - ಸಮೃದ್ಧೌ? (ಶಮಧಾ). 
೮, ಗುಂಪಾಗು ; ಸೇರು; ಸೆರೆ: ಹತ್ತುದಿನದೊಳಗೆ ವಿದಿತದಿಂ 
ಪನ್ನೆರಡುಸಾವಿರ ಒದವಿದೀಶ್ವರಭಕ್ತರುಂ (ಬಸಪು. ೫೧-೬೮) ; ಒದವಿದ 
ಸಮಸ್ತಜನಮಾಗ ವಿಸ್ಮಿತ ಮಾದುದು (ಜೈಮಿಭಾ. ೧೦-೧೩). 
೯, ಸಾಮರ್ಥ್ಯದಿಂದ ಕೂಡಿರು; ದಕ್ಷತೆಯಿಂದ ಕೂಡಿರು; 
ನುರಿತವನಾಗು : ಮೊದಲೊಳಭಿನವತುರಂಗಮನೊದವಿದ ಸಹಣಿಗಳಿ 
ನೈದೆ ತಿರ್ದಿಸಿ ಬಸಮಾದುದನಜ್‌ದೇಟುವುದು (ರಾಜ ಶೆ. ೧೩-೫). 
೧೦. ಫಲಿಸು ; ಸಿದ್ಧಿಸು; ಸಫಲವಾಗು : ಪಾಂಡವರಿಗಗ್ನಿಯಲೊಮ್ಮೆ, 
ಹಟಿವನು ನೆನೆವೆನೊದವಿದಡೆಮ್ಮ ಸುಕೃತೋದಯದೆ ಫಲವೆಂದನು 
ಸುಯೋಧನನು (ಕು ವ್ಯಾ ಆ. ೮-೫೫). ೧೧. ಸಲಹು ; ಕಾಪಾಡು: 
ಮನುಜರನೊದವಲೋಸುಗ . . . ಮಾಡಿದ ಲವಣಸಾಗರವ (ಸಂಭಪ. 
೬-೧೨). ಒದಹು : ೩. ವ್ರಜೇಶ್ವರ-.... ಬೇರೆಸ್ಗಳದಲ್ಲೆನಗೆ ಹಣವು 
ದೊರಕಿತು. ಹರವಲ್ಲಭ- ಒದಹಿತೆ? ಮೊದಲೇಕೆ ಹೇಳಲಿಲ್ಲ? (ದೇವೀಚ್‌. 
೧೧೫). "ಒದಗ್ಕು' ಪರಾ. 

(ದೇ. ॥ ತಮಿ. ಉದವು; ಮಲ. ಉದಗು; ತುಳು. ಒದಗು; 
ತೆಲು. ಒದವು, ಒದಲು, ಒದುಗು, ಒದುವು) 
ಒದವು (ನಾ). ೧. ಅಭಿವೃದ್ಧಿ ; ಏಳಿಗೆ; ಅಧಿಕ್ಯ ; ಹೆಚ್ಚಳ: ಕಟಕ 
ಯಿಲ್ಲದ ತಪದೊದವಂ ಮೆಜಕಿಯಲ್ಪಪದಂಕಕಾಜರನ್ನರುಮೊಳರೇ (ಎಕ. 
೪11, ಶಿಕಾರಿ. ೯-೫೭; 1072); ಮಾಗಿಯೊಳಾದ ಶೀತದೊದವಿಂಗಿರಲಾಜದೆ 
(ಧರ್ಮಾಮೃ. ೭-೭೮) ; ಏನೆಂಬುದೊ ಚಕ್ರಲಾಂಛನನ ಪುಣ್ಯಡಿಎದ | 
ಪ್ರಮಂ ತೇಜಮುಮಂ (ವರ್ಧಪು. ೭-೬೭) ; ಪುರದ ಸಿರಿಯನು ಯಾಗ 
ದೊದವನು(ಕುವ್ಯಾಸ. ೧೩-೧೪). ೨. ಸಾಮರ್ಥ್ಯ ; ಹಿರಿಮೆ : ಹಾವಿದಿ 
ರಾದಾ ಕೋಣನನು ಅದಿರದೆ ನುಂಗಲಂತದ ಕಂಡು ದುಷ್ಕರ್ಮದೊಡವಿಗೆ 
ತಲೆತೂಗುತನೆ (ನೀಮಿಸಂ. ೧೦-೨೩೭) ; ಬೆದಜುಗಾಗೆಯ ನೋಟ ಸಾಳು | 45 
ನನೊದವು ಮಾಂಗಳ ರುುಳಕೆ ಕೇಸರಿಯದಟು (ಸಾಳ್ಯಭಾ, ೧೨-೭೭). 


ಕ 


0 


ಅಣ 


ಕ 


20 


23 


4 


೧೫೨ 


ಕ 
[3 
|; 


`ಒದಲಯ್ಲು 


೩. ನೆರವು; ಸಹಾಯ: ಅದಹಖಿಂ ನಿಶ್ಯಲ್ಯಮಪ್ಪಂತು ನಿನ್ನೊದನಿಂ 
ಮಾಟ್ಟುದಗಾಧಸಾಗರಪರೀತಾಶೇಷಭೂಭಾಗಮಂ (ಪಂಸಭಾ. 
೧೩-೩೧) ; ಶಕಟವ್ಯೂಹವದಜಗ್ರದಲಿ ದುಶ್ಶಾಸನನು ಕೆಲಬಲಡೊದವಿ 
ನಲಿ ಬಾಹ್ಲಿಕನು ಸೌಬಲ ಸಿಂಧುಮಾಗಧರು (ಕುವ್ಯಾ ದ್ರೊ (. ೯-೧೮). 
೪. ಕೂಡುವಿಕೆ; ಜೋಡಣೆ: ಅದು ತನ್ನೊಳಿರ್ದ ಪಲವಾತ್ಮರಿಗೆ 
ಭೋಗಡೊದವೀಯದಿರೆದು ನಿಜವಿದುವೆ (ಅನುಸಾ. ೩-೨-೯) ; ಫುಲಿವಾಲ 
ದಲಿ ವಿರಚಿಸಿದಾ ಹೊದಜುಗೆಂಕಣ ಖಡೆ ಯ ಪೆಂಡೆಯದೊದನಿನಿಂ 
ನಿಗ್ಗವದ ಬಡಿಕೋಲ್ಲದವಡೆದ ಬಿಲ್ಲಂಬು ಬಲೆವಿಡಿದಿಪರು ಬೀಯದರು 
(ಸಾಳ್ವ ಭಾ. ೫-೬). ೫. ಉಂಬಾಗುವಿಕೆ ; ಪ್ರಾಪ್ತಿ : ಕಿಡಿಸಿ ಕಳಂಕ 
ಪಂಕದೊದವಂ. .. ಶರೆದಾಗಮಂ ನೆನೆಯಿಸಿತ್ತು ಜಿನಾಗಮದಿವ್ಯ 
ಯೋಗಿಯಂ (ಮಲ್ಲಿಪು. ೮-೧೮೦); ಸೋಂಕಿದಡೆ ಮಹಾಲಿಂಗ ಗಜೇಶ್ವರನ 
ಒಲುಮೆ .. . ಸುಖದ ಒದವು ನೋಡಾ (ಸರ್ವವ. ೭೩-೪೦೩); 
ಆನಂದವನಮದೊದವಿರೆ ನಿಜಮುಕ್ತಿಮಂಟಿಪ ಕಂಗೊಳಿಕುಂ (ಹಾಲಾಸ್ಯ. 
೧-೩೨). ೬. ಸಂಗೀತದ ಒಂದು ಪರಿಭಾಷೆ (?): ಗತಿ ಚಾಲನಂ 
ಗಮಕಮೊದವೊಯ್ಯಾರವಂಗಂ ಸ್ವರಾಳಿ. .. ಜಾತಿಗ್ರಹಾದಿಗಳಿವು ಮೇಳ 
ಯಿಸಿ (ಪದ್ಮರಾ. ೮-೬೧). [ಆ ಒದೆ] 

ಒದಹಿಸು "ಒದವಿಸು' ನೋ. 

ಒದಹು "ಒದವು' ನೋ. 

ಒದಲರಿಸು (ಕ್ರಿ). ಅಪ್ಪಳಿಸು; ತಟ್ಟು; ಶಬ್ದ ವಾಗಿಸು: ಭುಜವ 
ನೊದಜಕಿಸಿ ಸಿಂಹರವದಲಿ ಗಜಜಕಿ ಗದೆಯನು ತಿರುಹಿ (ಕುವ್ಯಾಭೀ. ೫-೭); 
ಹಾಜಕಿದನನಿಲಪಥದಲಿ ಭುಜನನೊದಟ್‌ಸಿ ಲೀಲೆಯುಬ್ಬಿನಲಿ (ತೊರರಾ. 
೬-೩೬-೬೩) ; ಬಿಡದೆ ಜಟ್ಟಿ ಗಳೆಲ್ಲರುಂ ಸಂಗಡದೆ ತೋಳ ಳನೊದಜ್‌ಸಲು 
ಕಿಚ್ಚಡಸಿತೊ ಪೆರ್ವಿದಿರ ಮೆಳೆಗೆನೆ ಪರ್ವಿತಾ ರವವು (ಸಾಳ್ವಭಾ. ೧೨-೬೩). 

[ಒದಲು * -ಇಸ್ಕು] 


ಒದಅಕಿಸ್ಕು (ಕ್ರಿ). ೧. ಧ್ವನಿಮಾಡಿಸು; ಕೂಗಿಸು: ಮಾರ್ದನಿ 


ದಿಗಂತರವೊದಜಲೊದಟಾಸಿದನು ಮಹಾಧನುವ (ಕುವ್ಯಾಅ. ೧೪-೩); 
ಸುರವಿಭಾಡನು ಸುರಭಯಂಕರ ಧನುವನೊದಣಜಾಸಿದ (ಕೌಶಿರಾ. ೨೮-೨೦); 
ಫುದಿದೆರರೆಬರು ಕೊಂಬು ಸನ್ನೆಯನೊದಜಃಸಿದರರೆಬರು ಪಿಡಿದ ಚಾಪದ 
ಸರಳಿನೊಡೆತನವನುಳಿದರು (ಸಾಳ್ವಭಾ. ೫-೩೨). ೨. (ನೋವಿನಿಂದ) 
ಕ್ಲೇಶಗೊಳಿಸು; ನರಳುವಂತೆ ಮಾಡು: ನೆಲಗೋಣಿ ಪು(ಹು)ಣಿಸೆ 
ಪಾಪಟಿ ಹುಲಿಗಿಲ್‌ ದೊಗ್ಗಳೆಯ ಹಜುಹೆ ಯೆಂಬಿವಜಕಿಲೆಯಂ ಕಟಿಕಿಯೊ 
ಳುಆಕಿ ಕಾಸಿ ಕಟ್ಟಲ್‌` ತೊಲಗುಗುಮೊದಜ್‌ ಸುವ ಮುಳ್ಳ ವಿಷಮೆನಿತನಿತುಂ 
(ಖಮದ. ೨-೨೧೧). [ ಒದಲ್ಮೂ + -ಇಸ್ಕು] 

ಒದಲು, ಒದರು, (ಕ್ರಿ). ೧. ಭುಜಗಳನ್ನು ಅಥವಾ ಕೈಗಳನ್ನು 
ತಟ್ಟು; ಭುಜಾಸ್ಟಾಲನೆ ಮಾಡು ; ಕೈ ಚಪ್ಪಾಳೆ ತಟ್ಟು: *ಒದಜು- 
ಆಸ್ಫೋಟನೇ  (ಶಮಧಾ). ಪಿ. ಕೊಡಹು ; ಜಾಡಿಸು : ಹಿಂಡದಿರು 
ಹಿಳಿಯದಿರು ಹಿಕ್ಕಿಕೂಡೊದಣದಿರು ಪುಂಡರೀಕೇ ಕ್ಷಣೇ (ಭಾವಚಿಂ. ೩-೩೭); 
ಪಿಡಿದಳು ಬಂದು ಪಿಡಿದಡೊದಅ3ದೆನು (ಕುರಾಸಾಂ. ೩೫-೧೨೮) ; ಉರಿ 
ಗೊಳೆ ಪಾಂಡುಪುತ್ರ ಸೇನೆಯೊಳೆಲ್ಲರುಂ ಬೆದಆ್‌ದರ್‌ ಕೆಟ್ಟು ಕೆದಜಕಿದರ್‌ 
ಕಿಡಿಯನೊದಜಿ[ಪಾಕಾಂ. ಯುರುಬೆಗೆ] (ಜೈ ಮಿಭಾ. ೮-೩೮). &ಿ. ಅಲು 
ಗಾಡು ; ನಡುಗು: ಹೆದಜ್‌ತುಭಯಸೇನೆ ಕೆದಜಿತು ಸುರಸ್ತೋಮ 
ಮೊದಣಕಿತಿನಮಂಡಲಂ (ಚೈ ಮಿಭಾ. ೧೩-೪೭). ೪. ನಿಂದಿಸು; ಹೀಯಾ 
ಳಿಸು ; ತಿರಸ್ಕರಿಸು: ನಗೆಮೊಗದಚೆಲ್ವು ಶಶಿಬಿಂಬಶತಮಂ ಕೆದಟ್‌ 
ಬಿಗಿದೊಗೆದ ತೋರಮೊಲೆ ಕನಕ ಕಳಶಮನೊದಟಕ್‌ (ಪುಷ್ಪಪು. ೯-೫೯ 
ರಗಳೆ) ; ಮೃಡನ ಭಜನೆಯನುಡುಗಿ ತಮ್ಮೊಳು ಬುದ್ಧಿಯ ೦ ಕೇಳ್ದು 
ಬದುಕು ನೀನೆಂದೆನಲು ಭುಗಿಲೆಂದೊದೆಜುತವದಿರನು (ಬಸಪ್ಪ. ೫೧-೮೦). 


ಒದಲು 


ಒದರು, : ೨. ಕುದುರೆ ಕಂದದ ಕೂದಲುಗಳನು ಒದರಿ ಬಾಲವನು 
ಮುರಿದುಕೊಂಬಾಗ ಕಿಡಿಗಳು ಕಾಣಲು (ಅಶ್ವಟೀ. ೨೦-೮) ; ಅವಳನ್ನು 
ಒದರಿ ಅವನು ಮುಂದರಿದನು (ಚಿಕರಾ. ೯); ಒಂದೊಂದನ್ನಾಗಿ ಕೊಡವಿ 
ಒದರಿ ಚೇಳು ಹಾವು ಯಾವುವೂ ಇಲ್ಲವೆಂದು ನಿಶ್ಚಯಮಾಡಿಕೊಂಡು 
(ಪಂಯಾತ್ರೆ. ೧). 

ಒದಣಕಿಕೊಳ್‌ - ಕೊಡಹಿಕೊಳ್ಳು : ಬೆದಜಕಿದಂತಾದರು ಪೆಂಗಳ 
ತ್ತಿತ್ತ ಮೈ ಯೊದಲಕೊಂಬರು ಲಲ್ಲೆಯಿಂದ (ಭರಚ. ೮-೩೫) ; 
ಕುದುರೆಯಂ ಮುದದಿಂಡೆ ಮುಟ್ಟ ಲದು ಬಿಟ್ಟು ನಡೆದುದು ಮುಂದಕೊದಜಕಿ 
ಕೊಳುತೆದ್ದು ನರನಂ ಕಂಡು ಚಂಡಿ ತಪಕಾಗಿ ಕಳುಹಿಸಿಕೊಂಡಳು 
(ಜೈಮಿಭಾ. ೧೦-೩೩) 

(ದೇ. ॥ ತಮಿ. ಮಲ, ಉದೆಜು; ತುಳು. ಉದೇ; ತೆಲು, 
ಉದರು, ಉದುರು, ಉದಿಲು ; ಗಡಬ. ಉದುರ್ಪ್‌] 

ಒದಲ್ಮು, ಒದರ್ದು (ಕ್ರಿ). ೧. ಕಿರುಚು; ಗರ್ಜಿಸು; ಧ್ವನಿ 

ಮಾಡು: ಕಾಳಿಂಗನಾಗಂಗಳ್‌ ಪೆಡೆಗಳನೆತ್ತಿ ನಾಲಗೆಗಳಂ ಪೊಳೆಯಿ 
ಸುತ್ತುಂ ಬಂದೊಡೆ ನೀಮೊದಲಕಿಯ [ಪಾಠಾಂ. ಮೆಳಜೀಮ, ಮೆಲ್ಲಜಸಿ 
ಯದ] ವಂ ಬಗ್ಗಿಸಿದೊಡದೃಶ್ಶಂಗಳಾಗಿ ಪೋಕುಂ (ವಡ್ಡಾರಾ. ೧೦೦-೮); 
ಪೋ ಪೋಗಲೆಂದೊದಣುತ್ತುಂ ಪರಿತಂದು.ತಾಗಿ ತಗರ್ದಂ ಗಂಗಾಸುತಂ 
'ಭೀಮನಂ (ಪಂಪಭಾ. ೧೧-೧೦) ; ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ್‌... 
ಎಂದು ಪೂಣ್ನೊದಜಕಿದಂ ಕೌರವೃಕೋಳಾಹಳಂ (ಗದಾಯು. ೬-೨೩) ; 
ಒದಣಕಿದವೆ ನರಿ ಮುಂದೆ ಕರ್ಣನ ಕುದುರೆಗಳು ಮುಗ್ಗಿದವು (ಕುವ್ಯಾಕ. 
೮-೨೭) ; ಬದಲಿದುವು ದೇಗುಲದ ವಾದ್ಯಂಗಳು (ಜೈಮಿಭಾ. ೧೭-೪೦). 
೨. ಉಚ್ಚರಿಸು; ಹೇಳು: ಚೋಳ ತಂದ ತಲೆ'ಪಂಚಾಕ್ಷರಿಯನೊದಜಕಿ 
(ಭಾವಚಿಂ. ೯-೫೬). ೩. ಕಪಟದ ಮಾತನಾಡು; ಮೋಸದ 
ಮಾತನಾಡು: ಹರಿ ಉದಧಿಯಲಿ ಹುಗನೇ ಧರೆಯನುಳಿದೊದಣಕಿ 
ಬಲಿಯಂ ಕಟ್ಟಿಯಿಳೆಯಂ ಕೊಂಡ ಪಾಪದಲ್ಲಿ (ಬಸಪು. ೫೪-೩೮). 
ಒದರ್ಕು: ೧. “ಯಾರಾದರೂ ನನ್ನನ್ನು ರಕ್ಷಿಸಿರಿ? ಎಂದು ಒದರಿದ್ದು 
ಕೇಳಿಬಂತು (ಮಂದಾಕಿ. ೨). ೪, ಕರೆ; ಕೂಗು: ಒಂದೆರೆಡು ಸಾರೆ 
ಮೆಲ್ಲಗೆ ಒದರಿದನು, ಎಚ್ಚರಾಗಲಿಲ್ಲ (ಮಂಜುಕ. ೭೧). 

ಒದರಿಕೊಳ್ಳು - ಕೂಗಿಕೊಳ್ಳು ;: ಅರಚಿಕೊಳ್ಳು : ಕೂಸು ಒದರಿ 
ಕೊಳ್ಳುತ್ತಿದೆ (ರೂಢಿ). ಒದರ್ವಂ - ಕೂಗಾಡುವವನು; ಕಿರುಚಾಡು 
ವವನು: *ಕ್ಷವನ್‌, ಕ್ಷವಕಃ, ಕ್ಹಾವಕ, ಕ್ಷವಣಃ, ಕ್ಷಾವಣಕಿ, ಈ ೫ 
ಒದರ್ವಂ? (ಕಾಶಕೃ. ೧೬೪). 

(ಜೇ; ॥ ತಮಿ. ವದು ; ತೆಲು, ವದರು, ವದುರು] 
ಒದೆ, (ಕ್ರಿ). ೧. ಕಾಲಿನಿಂದ ಹೊಡೆ, ಘಟ್ಟಿಸು; ಮೆಟ್ಟು; ತುಳಿ: 

“ಒದೆ - ಪಾದಪ್ರಹರಣೇ ೫ (ಶಮಧಾ) ; ಕಾಲಿಂದಂ ತಲೆಯನೊದೆದು 
(ವಡ್ಡಾರಾ. ೮-೧೭); ಊರುಗಳನುಡಿವೆನೊಡೆವೆಂ ಕೌರವಪರಿಬೃಢನ 
ಮಕುಟಮಂ (ಗದಾಯು. ೧-೭೦) ; ಪೂವಿನ ಬಿಲ್ಲ ಕೊಪ್ಪನೊದೆದೇಟಃಸಿ 
ತಾವರೆ ನೂಲ ನಾರಿಯಂ (ಶಮದ. ೫೫ ಪ್ರಯೋ) : ಎಡಗಾಲಲಿದೆಯೆನು 
ತೊಡೆದು ನಿಜರಥವ (ಕುವ್ಯಾಕ. ೪-೧) ; ಎದ್ದು ಹೋಗು ಅಂದರೆ ಒದ್ದು 
ಹೋಗುತ್ತೇನೆ ಅಂದ (ಗಾದೆ). ೨. ಹಿಂದಕ್ಕೆ ಅಥವಾ ಪಕ್ಕಕ್ಕೆ ತಳ್ಳು, 
— ನೂಕು: ಏಸಪಾಯವನೊದೆದು ಕಳೆಯರು ಕೃಷ್ಣಭಕ್ತರು 
(ಕುವ್ಯಾದ್ರೋ. ೩-೬೦). ೩. ಚಿಮ್ಮಿಬರು: ಹದವಿಲುಗಳೊದೆದವು 
ಹೆಡೆಯ ಹರವಿನಲಿ (ಕುವ್ಕಾಅ. ೧೩-೨೧). ೪. (ನದಿ ಮೊದಲಾದುವು) 
ಅಪ್ಪಳಿಸು; ಬಲವಾಗಿ ಹೊಡೆ; ಕೊಚ್ಚು: ಆ ಮಹಾನದಿ 
ಮೆಆೆದುದುಭಯದ ಸೀಮೆಗಳನೊದ£ದೆದುರುತರಂಗಸ್ತೋಮ 
ದುಬ್ಬರದಬ್ಬರದ ಸಲಿಲಪ್ರವಾಹದಲಿ (ತೊ ರಾ. ೧-೧೨-೫). 


೧೫೨೩ 


ಒದ್ದಿಗಾಂಕೆ 


ಒದ್ದಾಟ - ೧. ಪರಸ್ಪರ ಒಡೆಯುವುದು (ಕ). ೨. (ಆಲಂ) 
ಕಷ್ಟ; ತೊಂದರೆ; ಪರದಾಟ: ಆದಿನ ನಾನು ಪಟ್ಟಿ ಒದ್ದಾಟ ಹೇಳು 
ವುದು ಕಷ್ಟ (ಆಲಹೂ. ೮೦). ೩. ನೋವಿನಲ್ಲಿ ಅಥವಾ ಕಷ್ಟದಲ್ಲಿ 
ಕಾಲು ಒದರಿಕೊಳ್ಳುವುದು (೪). ಒದ್ದಾಡು -೧ಿ. ಪರಸ್ಪರ ಒದೆ 
(ಕಿ). ೨. (ಆಲಂ) ಕಷ್ಟದಲ್ಲಿ ಸಿಕ್ಕಿಕೊ ಳ್ಳು; ಪರದಾಡು ; 
ಪೇಚಾಡು ; ದುಡ್ಡಿಗಾಗಿ ಒದ್ದಾಡಬೇಡಿ (ಕೊನೆಧೇ. ೧೮೨). ೩. (ಆಲಂ) 
ಹೆಣಗು : ಬುಸುಗುಟ್ಟುತ್ತಾ ಗುಂಪಿನಿಂದ ಬಿಡಿಸಿಕೊಳ್ಳಲು ಒದ್ದಾಡಿದ 
(ಶಾಲೆಮ. ೫). ಒದ್ದು ಬಿಡು ಇ (ಆಲಂ) ನಿರಾಕರಿಸು; ತಿರಸ್ಕರಿಸು : 
ಬಾಗಿಲಿಗೆ ಬಂದ ಲಕ್ಷ್ಮಿಯನ್ನು ಆ ಮೂರ್ಬ ಒದ್ದುಬಿಟ್ಟಿ (ರೂಢಿ). 
[ದೇ. | ತಮಿ. ಉದೈ; ಮಲ. ಉದಯು, ಉದೆಕ್ಕ; ತುಳು. 
ಉದೆ, ಒದೆ ಎಸೆ, ಕಂಪಿಸು; ಮಲ್ತೊ. ಉತೆಸೆ, ಉಸೆತೆ] 
ಒದ್ಕೆ (ನಾ). ೧. ಒದೆಯುವುದು ; ಪಾದಪ್ರಹಾರ: ಒಂದು ಒದೆ 
ಒದ್ದೆ (ರೂಢಿ). ೨. ಪಕ್ಕದಲ್ಲಿಯ ಆಧಾರ, ಊರೆ. 
[ಆ ಒದ್ದೆ. 1 ತಮಿ. ಉದೈ; ಮಲ. ಉದ] 
ಒದೆಕಲು (ನಾ). ಒದೆಯುವುದೇ ಸ್ವಭಾವವಿರುವುದು: ಆ ಎತ್ತು 
ಗಳಲ್ಲಿ ಒಂದು ಒದೆಕಲೆತ್ತು (ರೂಢಿ). 
[ಒಡ್ಮೆ* -ಕಲ್ಕು (ಆ -ಕೆಲ್ಮ್‌)) 
ಒದೆಕೊರಡು (ನಾ). ಆಧಾರವಾಗಿಕೊಟ್ಟ ಕೊರಡು; ಊರೆ: 
ಮನೆಗೊಂದು ಮುದಿಗೊರಡು ಒಲೆಗೊಂದು ಒದೆಕೊರಡು (ಗಾದೆ); 
ಕದ ತೆಗೆಯಲು ಬರದಂತೆ ಒದೆಕೊರಡು ಕೊಡು (ರೂಢಿ). 
[ಒದೆ + ಕೊರಡು (೮. ಕೊಆಡು)] 
ಒದೆಗಂಬ (ನಾ). - ಒದೆಕೊರಡು: ಗೋಡೆ -ಬೀಳದಂತೆ ಒದೆಗಂಬ 
ಕೊಟ್ಟಿದ್ದಾರೆ (ರೂಢಿ). [ಒದ್ದೆ * ಕಂಬ (೮. ಕಂಭ)) 
ಒದೆಗಲ್ಲು (ನಾ). ಆಧಾರವಾಗಿರಿಸಿದ ಕಲ್ಲು: ಶ್ರವಣಬೆಳುಗೊಳದಲ್ಲಿ 
ಒದೆಗಲ್ಲು ಬಸದಿಯದೆ (ರೂಢಿ). 
[ಒದೆ * ಕಲ್ಲು (ಆ. ಕಲ್ಮ್‌)] 
| ಒದೆಗೆಡಹು (ಕ್ರಿ).. ಒದೆದು 'ಬೀಳಿಸು: ಅವನನ್ನು ಈ ಬಳಿಮರಕ್ಕೆ 
ಒದೆಗೆಡಹಿಕೊಂಡು (ಮಂತ್ರಶ. ೪೯-೨೬). 
[ಒದೈೆ-* ಕೆಡಹು (ಆಆ ಕೆಡಪು)] 
ಒದೆತ (ನಾ). ೧. ಕಾಲಿನಿಂದ ಒದೆಯುವಿಕೆ; ಪಾದಶಾಡನ. 
೨. ಬಲವಾದ ಪೆಟ್ಟು, ಏಟು : ಒದೆತಗಳು ಬೀಳುವ-ಸಂಭವವನ್ನು 
ನೋಡಿ ಒಡವೆಗಳನ್ನೆಲ್ಲಾ , . « ಅರ್ಪಿಸಿದೆ (ಬಂಕಿಮ. ೧೦೭). 
[ಒದೆ + -ತ್ಯ] 
ಒದೆಮರ (ನಾ). ಒದೆಕೊರಡು : ಹಲ್ಲು ನಾಲಿಗೆಗಳೆಂಬ ಒದೆಮರದಿಂ 
ಕೂಡಿದ (ಗಣಭಾ. ೧೬-೬) ; ಕೋಟಿಯ ಆ ಹೆಗ್ಗದೆಗಳನ್ನು ಲಾಳವಿಂಡಿಗೆ 
ಸರಪಣಿ ಒದೆಮರಗಳಿಂದ ಬಿಗಿ ಭದ್ರಮಾಡಿಕೊಂಡು (ಬೆಟ್ಟಅ. ೬೭-೨೦). 
[ಒದೆ + ಮರ] 
ಒದೆವಡೆ (ಕ್ರ). ಒದೆತವನ್ನು ಪಡೆ; ಏಟುತಿನ್ನು : ಲಲನೆಯರಿಂ 
ದೊದೆವಡೆದಾ ನಲವಂ - ತಳೆದ (ಕುಸುಮಾ. ೫-೪೩). 
[ಒದ್ದೆ + ಪಡೆ] 
ಒದ್ದಾಟ "ಒದೆ? ಪರಾ. 
ಒದ್ದಾಡು "ಒದೆ? ಪರಾ. 
ಒದ್ದಿಗಾಂಕ (ನಾ). ಒದ್ದಿಗನೆಂಬ ಹೆಸರಿನವನು: ಸಾಮಂತಾಧಿಪ 
ನೊದ್ದಿಗಾಂಕನಿದಿಕೊಳ್‌. ಮಾಲಾಂತುಥಿ ೫ ನರ್‌ (ಎಕ. ೩1, ಚಿತ್ರದು. 
೧೩-೨೨; 1124 7). 
[ಒದ್ದಿಗೃ * ಅಂಕ್ಕ. P ಒದ್ದಿಗ ೮ ಉಡೆಗ ಇ. ಉದೆಯಾದಿತ್ಮ) 
78 


25 


30 


33 


43 


ಒದೆ 


ಒದ್ದೆ (ನಾ). ನೆನೆದಿರುವುದು ; ತೇವ; ಆರ್ದ್ರತೆ: ದೇವದುಂದುಭಿ 
ರವದೊಂದುದ್ದಾನಿ ನೆಗಟಕೆ ಮುಗುಳಲರೊದ್ದೆ ತರಂ ಸಿದ್ಧ ಮಾದುದಂಬರೆ 
ತಲದೊಳ್‌ (ಪಂಪಭಾ. ೧೨-೨೧೮) ; ಒಗೆದ ಕೈಗಳೊದ್ದೆ ಯಾಜುವದಕೆ 
ಮುನ್ನವೆಯ್ದಿ ಬಂದು (ಕಿರುತೊಂ. ೬೨-೧೪) ; ಮಳೆಯಿಂದ ಬಟ್ಟಿಗಳೆಲ್ಲಾ 
ಒದ್ದೆ ಯಾದುವು (ರೂಢಿ). 

(ಡೇ. ॥ ತಮಿ. ಮಲ. ಓದಂ; ತುಳು. ಒದ್ದೆ, ವೆದ್ದೆ ಇ ಒದ್ದೆ 
ಯಾದ; ಕುವಿ. ಊದಲಿ ಇ ಒದ್ದೆಯಾಗು, ಊಹಥಲಿ - ಒದ್ಗೆಮಾಡು. / 
ಸಂ. ಉದ್ರ.- ನೀರು] 

ಒದ್ದೆಕಟ್ಟು, (ಕ್ರಿ). ಬಟ್ಟಿಗಳನ್ನು ಒಗೆಯಲು ನೀರಿನಲ್ಲಿ ನೆನೆಯಿಸು : 
ಬಟ್ಟೆ ಒಗೆಯಲು ಒದ್ದೆ ಕಟ್ಟಬೇಕು (ರೂಢಿ). 

[ಒದ್ದೆ * ಕಟ್ಟು) 

ಒದ್ದೆ ಕಟ್ಟು (ನಾ). “ಊತವನ್ನಿಳಿಸುವುದಕ್ಕಾಗಿ ಕಟ್ಟುವ ಒದ್ದೆ 
ಬಟ್ಟಿಯನ್ನೊಳಕೊಂಡ ನೀರಿಳಿಯದ ಆವರಣವು ಳ್ಳ ಕಟ್ಟು” 
(Compress. ಇಂಕನಿ). [ಒದ್ದೆ * ಕಟ್ಟು] 

ಒದ್ದೆಡೆ (ನಾ). ಒಂದು ಔಷಧಿಗಿಡದ ಹೆಸರು: ಒದ್ದೆಡೆಯ ಬೇರು, 
ಉತ್ತರಣೆಯ ಬೇರು, ನುಗ್ಗೆಬೇರು, ಸೈಂಧವ ಇವಂ ಸಮಚೂರ್ಣಂ 
ಗೆಯ್ದು ತೆಗೆದುಕೊಳ್ಳೆ ಅಜೀರ್ಣಶೂಲೆ ಮಾಣ್ಣುಂ (ಸಕವೈ. ೩೬೫). 

[1 
ಒದ್ಬೆಬಟ್ಟೆ (ನಾ). ನೆನೆದ ಬಟ್ಟಿ: ಮೈ ಮೇಲೆ ಒದ್ದೆಬಟ್ಟಿಗಳನ್ನು 
ಒಂದು ಕ್ಷಣ ಸಹ ಇರಗೊಡಬಾಠದು (ಮುಂಬಯಿ. ೪-೧೫). 
[ಒದ್ದೆ ಶೆ ಬಟ್ಟಿ] 
ಒದ್ದೆಹಿಂಡು (ಕ್ರಿ). ನೆನೆಸಿದ ಬಟ್ಟಿಯಲ್ಲಿನ ನೀರನ್ನು ಹಿಂಡು (8). 
[ಒದ್ದೆ + ಹಿಂಡು, (೮ ಪಿಂಡ್ಕು)] 

-ಒನ್‌, -ಒಂ (ಪ್ರ). ಕೃಲ್ಲಿಂಗಗಳಿಗೆ ಹತ್ತುವ ಪುರುಷಸೂಚಕ 
ಪ್ರತ್ಯಯ: ಅದಾನಟಾ್‌ವೊನ್ನೆ ಮಹಾಪಾತಕಮ್ಮ್‌ (ಮೈಆರಿ. ೧೯೩೬, 
೧೬-೧೫ ; 450). ಒಂ: ರಾಜಗೃಹಮೆಂಬುದು ಪೊಟಲದನಾಳ್ವೊಂ 
ಸುಬಲನೆಂಬರಸಂ (ವಡ್ಡಾರಾ. ೩-೩) ; ಮಲ್ಲಪನಲ್ಲದೊಂ ಪ್ರಭುವೆ ಮಲ್ಲಪ 
ನಲ್ಲದೊನತ್ಯುದಾತ್ತನೇ (ಶಾ ೨ತಿ ಪು. ೧-೪೮). P ಇದು ಸಾಧಾರಣ 
ನಾಗಿ ಭೂತ ಭವಿಷ್ಯತ್‌ ಕೃಲ್ಲಿಂಗಗಳಿಗೆ ಹತ್ತುತ್ತದೆ. "-ಅನ್‌' 
ಪರಾ. 

ಒನ (ನಾ). ೧. ಕಾಡು. ೨. ಉದ್ಯಾನವನ; ತೋಟ: ನೆರೆ ಪದ್ಮ 
ರಾಜಿಯಂತೊನದೊಳಿಹ ಕೊಳಗಳಂತೇನೆಂಬೆನಚ್ಚರಿಯನು (ಪರಶು. 
೧೨-೩). [< ಸಂ. ವನ] 

ಒನಕೆ (ನಾ). ಬತ್ತ ಮೊದಲಾದುವನ್ನು ಕುಟ್ಟಲು ಉಪಯೋಗಿ 
ಸುನ ಹಾರೆಯಂತಹೆ ಮರದ ಒಂದು ಸಲಕರಣೆ; ಮುಸಲ: 
* ಒನಕೆ ಮುಸಲಮೆನಿಕ್ಕು? (ಮಂಗರಾ. ೬೨-೨೨) ; ಮುನಿದಿರದೆ ಪರಿದು 
ಏಿರಿದೊಂದೊನಕೆಯೊಳಾನವಳ ತಲೆಯನೀ ತೆಜದಿಂ ಪೊಯ್ವೆಂ (ಸಂಚತಂ. 
೧೮೬-೧೨); ಚಂದನದೊರಲಲ್ಲಿ ಪೊಯ್ದು ಬಿದಿರೆಕ್ಕಿ ಯನುನ್ಮದದಂತಿ 
ದೆಂತದೊನಕೆಯನೆತ್ತಿ ನುಣ್ನನಿಯ ಸುವ್ವಿಯ ಗಾವರದೊಳ್‌' ತೊಡರ್ಚಿ 
(ಲೀಲಾವ. ೮-೩೦) ; ಇಂದುಮುಖಿಯರಿಂದುಕಾಂತೆದೊರಳನಿಕ್ಕಿ ಚಂದನ 
ದೊನಕೆಯ ಪಿಡಿದು ಛಂದದೆ ಬಿದಿರಕ್ಕಿಯ ಛಳಿಸುತ (ಅಂಜಡ. ೨-೬೩); 
ಮಹೇಶನ ಕೃಪೆಯಿನಲ್ಲದೆಂತೆನಲೆತ್ತು ಒನಿ£ನ3ಕೆ ಕಂಬಳಿ ಕುಡುಗಲೂ 
(ವೀಕೈಪು. ೮-೫-೫೬). 

(ದೇ. ॥ ತಮಿ. ಉಲಕ್ಕೈ ; ಮಲ. ಉಲಕ್ಕ ; ಕೊಡ. ಒಳಳೆ. / 
ಸಂ. ಉಲೂಖಲ 7] 


ಒನಳೆಗಾರ "ಒನಕೆಗಾಅ' ನೋ, 


ಮ್ಲ ೧೨೩೪ 


- 
೦ 


20 


40 


«3 


ಒನರ್‌ 


ಒನಕೆಗಾಜಿ, ಒನಕೆಗಾರ (ನಾ). ಒನಕೆಯನ್ನೇ ಆಯುಧವಾಗಿ 
ಉಳ್ಳವನು; ಬಲರಾಮ: ಒನಕೆಗಾಣನೆ ಧುರಳೆ ನಿಲ್ಲನುವಾಗು ಫಡ 
ಕೈದುಗೊಳ (ನಿ ಭಾಗ. ೧೦-೫೭-೬೬). ಒನಳೆಗಾರೆ: ಒನಕೆಗಾರನೆ 
ಮರು ಭಾಖೆಲಾ ನಿನ್ನ ರಣದ ಕೌಶಲ್ಕವ ತೋರೆಲಾ (ಯಾದವಾ. ೪೨). 
[ಒನಕೆ + -ಗಾಣ (ಆ -ಕಾಜ)] 
ಒನಕೆಪೆಟ್ಟು (ನಾ). ಒನಕೆಯಿಂದ ಕೊಡುವ ಸೆಟ್ಟು, ಟು: 
ಒನಕೆಪೆಟ್ಟಿನ ಗಡುಸು ಶಬ್ದವದೆಲ್ಲಿಯೆಲ್ಲಿ ಯದಿಂದಿನ ನಾಡ ಚಲುನೆಯ 
ಕೊಸೆದು 'ಪಾಡುವ ಮಧುರವಾದೀ ಗಾನಪು! (ಧ್ವನ್ಯಾಲೋ. ೧೬೧) ; 
ಒರಳಲ್ಲಿ ಕೂತರೆ ಒನಕೆಪೆಟ್ಟು ತಪ್ಪೀತೇ? (ಗಾಜಿ). [ ಒನಕೆ 4 ಪೆಟ್ಟು] 
ಒನಕೆಬಂಡೆಹುಳು (ನಾ). ಮುಟ್ಟಿದರೆ ಕೋಡಬಳೆಯಂತೆ ತಿರುಚಿ 
ಕೊಳ್ಳುವ, ಸಾವಿರಕಾಲಿನ, ಉದ್ದವಾದ ಒಂದು ಬಗೆಯ ಹುಳು: 
“ಕರ್ಣಜಲೂಕಾ . . ; ವನಿಕೇ £ ಒನಕೆ3 ಬಂಡೇಹುಳುವೆಂಬುವರು * 
(ಸಿದ್ಧಾಂತಿ. ೧೩೭). [ಒನಕೆಬಂಡೈ + ಹುಳು (ಆ ಫುಟ್ಟು)] 
ಒನಕೆವಾಡು (ನಾ). (ಬತ್ತ ಮುಂತಾದ ಧಾನ್ಯವನ್ನು) ಕುಟ್ಟು 
ವಾಗ ಹಾಡುವ ಹಾಡು: ಎನಿತೋದನೋದಿಯುಂ ಮನದನಿತೆ ವಲಂ 
ಬುದ್ಧಿಯಕ್ಕುಮೆಂದು ಸಮಸ್ತಾವನಿಯ ಜನಮೊನಕೆವಾಡಪ್ಪಿನೆಗೆಂ ಸಲೆ 
ನುಡಿದ ನುಡಿ (ಪಂಡತಂ. ೧೭-೧೭) ; ಏವೇಟ್ವುದೊ ಶಿವಮಾರ ಮಹೀವಳ 
ಯಾಧಿಪನ ಸುಭಗ ಕವಿತಾಗುಣಮಂ ಭೂವಳಯದೊಳ್‌ ಗಜಾಸ್ಟಕ 
ಮೋವನಿಗೆಯುಮೊನಕೆವಾಡುಮಾದುದೆ ಪೇಟ್ಸುಂ (ಎಕ. ೪111, ನಗರ. 
೩೫-೩೩ ; 1077); ಸೂಳೆಸಿದ್ಳಾಂತಮನೊನಕೆವಾಡಂ ಮಾಡಿ ಪಾಡುವ 
ಪೆಂಡಿರ ವಿನೋದಕ್ಕೆ (ಲೀಲಾನ. ೨-೩೫ ವ); ಒನಕೆವಾಡಂ ಹಾಡುವರು 
ತಮತಮಗೆ ಸತಿಯರು (ಬಸಪು. ೨೫-೨೧) ; ಈಕೆಯು ಕಟ್ಟದ ಒಂದು 
ಒನಕೆವಾಡು ಬಹು ಸ್ವಾರಸ್ಮವುಳ್ಳುದಾಗಿದೆ (ಕಮಿಂಚಿ. ೧೦೫). 
[ಒನಕೆ + ಪಾಡು] 
ಒನಕೆನಿಡಿ (ಕ್ರಿ). ಒನಕೆಯನ್ನು ಹಿಡಿ: ಕಲ್ಲಿನೊರಳೊಳಿಕ್ಕಿಯಿಳ್ಳಿ ಒನಕೆ 
ವಿಡಿದು ಇಡಿವರಯ್ಯೊ (ಸಾನಂಚ. ೬-೯೨ ರಗಳೆ). [ಒನಕೆ * ಏಡಿ] 
ಒನಳೆಹುಳು (ನಾ). - ಒನಕೆಬಂಡೆಹುಳು: ತಣ್ಣಗಾಗಿ ಒನಕೆಹುಳು 
ಮುದುರಿದಂತೆ ಮುದುರಿಕೊಂಡರು (ದಿಲ್ಲಿಪ. ೨೨). 
[ಒನಕೆ ಹುಳು (ಆ ಫುಟ್ಟು)] 
ಒನಗೂಡು (ಕ್ರಿ). ಒಂದಾಗು; ಕೂಡು: ಯುಕ್ತಿಯಿಂದೊನಗೂಡ 
ದಿಹುದು ಬಲದಿಂದಕ್ಕುಮೇ (ವೆಂಕಾರಾ. ೬-೨೬-೩೦). 
[ಆ ಒಡಗೂಡು] 
ಒನಪು (ನಾ). ಬೆಡಗು; ಬಿನ್ನಾಣ; ಒಯ್ಯಾರ: ಒತ್ತಿ ಕಟ್ಟದ 
ಬೀಳೆ ಕೆತ್ತಿಸಿದ ಹರಳೋಲೆ ನಿತ್ಕವು ಒನಪ ಮಾಡುವಳು ಕಾಮ ತಾನೆತ್ತಿದೆ 
ಬಾಣ (ಸರ್ವಜ್ಞ. ೧೮೨೯); ಕಣ್ಣಿನ್ಯಾಗ ಬಣ್ಣದ ನೋಟ ತಕತಕ ಕುಣಿ 
ದಾಡತಿತ್ತ ಕುಣೀಶಿತ್ತ: ಮಣೀತಿತ್ತ ಒನಪಿಲೆ ಒನದಾಡತಿತ್ತ (ಗರಿ. 
೬೨-೧೨) ; ಅವಳು ಒನಪು ಒಯ್ಯಾರೆ ಬೆಡಗುಗಳಲ್ಲಿ ತನ್ನ ಜೊತೆಗಾತಿ 
ಯರಿಗಿಂತ ಮೇಲ್ಮಟ್ಟಿದಲ್ಲಿದ್ದಳು (ಪುನರು. ೯೩). "ಒಲಪು' ಪರಾ. 
[ಆ ಒನೆ + -ಪು] 
ಒನಪುಗಾರ್ತಿ (ನಾ). ಒನಪುಮಾಡುವವಳು ; ಒಯ್ಯಾರಿ (ಕಿ). 
[ಒನಪು 4 -ಗಾರ (೭ -ಕಾಅ) + -ತ್ಶಿ (ಆ -ಇತ್ತಿ)] 
ಒನಮಾಲೆ (ನಾ). ಕಾಡುಹೂಗಳ ಹಾರ: ನೆಣವಸೆಯ ಪರಿತಿಂಬ 
ಮಾಂಸವನಣೆದು ಕರುಳೊನಮಾಲೆಗಳ ತಾವೆಣಿಸಿ ಕೊರಳಲಿ ಧರಿಸಿ 
(ಕೋಗಯ- ೨೧-೩೨). [< ಸೆಂ. ವನಮಾಲಾ] 
ಒನರ್‌ (ಕ್ರಿ). ಉಂಟಾಗು. "ಒನರಿಸು' ಪರಾ. 
[ದೇ. ॥ ತೆಲು. ಒನರು) 


ಒನರಿಸು ೧೨೩೫ 


ಒನರಿಸು (ಕ್ರಿ). ಉಂಟುಮಾಡು; ಒಡರಿಸು: ಕೊನೆವೆರಳ ನೆಲಕೂಲಾ 
ತಪಗಳನೊನರಿಸುವ (ಕೋಗಯ. ೩-೩೪); ವನಜನಾಭನ ಪದಕೆ 
ದ್ರೋಹವನೊನರಿಸಿದೆ ನೀನು (ಕೊ 6 ಗಯ. ೧೧-೫೨); (ಕೋಗಯ. 
೨೧-೪ ನೋ). [ಒನ0- -ಇಸ್ಕು, / ತೆಲು. ಒನಠಿಂಚು] 

ಒನಲ್‌, ಒನಲು (ಕ್ರಿ). (ಅವಮಾನದಿಂದ) ಕೋಪಿಸಿಕೊಳ್ಳು ; ಸಿಟ್ಟಿ 
ಗೇಳು; ಕೆರಳು: *ಒನಲ್‌ - ಅಪಹಸನ ಕ್ರೊ ಥೇ (ನಗೆಯಿಲ್ಲದೆ 
ಸಿಟ್ಟುಗೊಳ್ಳು ೫ (ಶಮಧಾ) ; ಕಾಯ್ವಳೊನಲ್ಲು ಚಿಂತಿಪಳ್‌ ಕಳವಳಿಪಳ್‌ 
ಕರಂ ಕಲಿಯೆ ನಂಬಿಪಳಿಂಬಲಾಪಳ್‌ ... ಉಳ್ಳೊಡಮೆಯಂ ಕೊಳ 
ಲೆಂದವಳೊರ್ವಳೊರ್ವನಂ (ಕಾವ್ಯಸಾ. ೯೯೩ ಶೂದ್ರಕ); ಬಿರಯಿಸಿ ಬೇಟ 
ದೊಳ್‌ ಬಿರಿವ ನಲ್ಲರಗಲ್ಲು ಕನಲ್ಲೊನಲ್ಲು (ಪೆಂಪಭಾ. ೪-೧೦೧); 
ಉಭಯಬಲಮುಂ... ಕನಲ್ಲೊನಲ್ಲು ಕದನಕೇಳೀಕುತೂಹಲರಾ 
ಗಿರ್ಪೆದುಂ (ಪಂರಾಮಾ. ೩-೧೫). ಒನಲು : ಇನಿಯನನು ಬಿಡಲಾಜ 
ದೊನಲಿದಳು (ಸಾಳ್ವಭಾ. ೬-೩೭).[ದೇ. ॥ ತಮಿ. ಉಡಲು, ಉಲಜು] 

ಒನಲಿ, ಒಂದರಿ (ನಾ). (ದವಸ ಧಾನ್ಯಗಳನ್ನು ಹಸನು ಮಾಡಲು 
ಉಪಯೋಗಿಸುವ) ತೂತುಗಳಿರುವ ಒಂದು ಸಲಕರಣೆ; ಜರಡಿ; 
ಸಾರಣಿಗೆ : ಒನಲಿಯವೊಲ್‌' [ಪಾಠಾಂ. ಜನಲಿವ್ಯ ಬನಲಿವಲಂ]ಛಿದ್ರಂ 
ಮಾಡೆಪಟ್ಟಿ ಮೆಯ್ಕನೊಡೆಯನಾಗಿ (ವಡ್ಡಾರಾ. ೧೬೨-೬); ಎಲ್ಲಿಯುಂ 
ಪಡೆಯದ ಬೇಟಮಂ ಪಡೆದದಂ ಕಿಡಿಸಲ್‌ ತೊಆಕಿಯೊಳ್‌ ಪೊದಲ್ಲ 
ಮುಳ್ಳಿಡು ಗಡಿಸಟ್ಟು ಗಳ್ಳೊನಲಿಗಂ ದೊರೆಯಪ್ಪರೆ ಕೇಳರಪ್ಪವರ್‌ 
(ಶಾಂತಿಪು. ೮-೮೦) ; ಒನಲಿಯಂತೆ ಪೊಲ್ಲಮೆಯಂ ಪಿಡಿಯದೆ ಕೋಣ 
ನಂತೆ ಕದಡದೆ (ಧರ್ಮಾಮೃ. ೧-೧೮೩). ಒಂದರಿ: ಒಂದರಿಯಿಂದ 
ಯವಧಾನ್ಯವನ್ನು ಶೋಧಿಸುವಂತೆ (ಯ ಕ್ಸಾ ರ. ೨೦೩). "ವಂದರಿ' 
ಪರಾ. (ದೇ. ॥ ಕೊಡ. ಒನಲಿ] 

ಒನಲಿಸು (ಕ್ರಿ). ಕೋಪ ಬರುವಂತೆ ಮಾಡು; ಕೆರಳಿಸು: ಭೋಂಕನೆ 
ಮನಮಂ ಕದಡಿ ಕಲಂಕಿದಪುದು ಬಿಡದೆ ಮನಮನೊ([ನಲಿ] [ಪಾಠಾಂ. 
ನೂಟಕ್ಕಿ ನೂಲ್ಕಿ ಮಾಲಿ] ಸಿದಪುದು (ಪಂಸಭಾ. ೪-೬೭); ಕನಕಶ್ರೀ 
ಜನಕನ ಮರೆಣಮುಂ... ಮಿಕ್ಕು ಮನಮನೊನಲಿಸೆ ಕಲ್ಲನೆ ಕನಲುತ್ತು 
ಮಿರಲ್‌' (ಶಾಂತಿಪು. ೪-೫೭ ವ); (ಪಂಪಭಾ. ೬-೭೩ ವ; ೭-೪೬ ನೋ). 

[ಒನಲ್‌ * -ಇಸ್ಮು] 
`ಒನಲು "ಒನಲ್‌? ನೋ. 

ಒನಲ್ಲು (ಕ್ರಿ). = ಒನಲಿಸು: ಮನಮನೊನಲ್ಬು (ಪಾಕಾಂ. ಒಜಲ್ಬು)]ವಂ 
ತಿರಣಜಾಲದಿನಂತವು ಪೊ ಗೆ ಮುಟ್ಟುಗೆಟ್ಟನಿತಜಕೊಳಬ್ಬಡಂಗಿದಪನಂ 
ತದಅಕಿಂದೆರೆದಪ್ಪೆ ನೇಣಲಾಂಛನನ ಕರಂಗಳುಳ್ಳನಿತುಮಂ (ಕಾವ್ಯಾವ. 
೮೬೦). .. [ಒನಲ್‌ + -ಚು] 

ಒನೆ (ಕ್ರಿ). ೧. ಮೊರದಲ್ಲಿ ಧಾನ್ಯವನ್ನು ಹಾಕಿಕೊಂಡು ಕಲ್ಲು, 
ಮಣ್ಣು ಹಿಂದೆ ನಿಲ್ಲುವಂತೆ ಅಲುಗಾಡಿಸು; ಹಸನುಮಾಡು; ಶುದ್ಧಿ 
ಮಾಡು: *ಒನೆ-ಶೂರ್ಪಕರಣೇ? (ಶಮಧಾ); ಒನೆದ ಶಿಕ್ಷಣದೆಡೆಗೆ 
ಬಗೆಯನೆಳೆದೊಯ್ವೆ (ಇಂಗೀತ. ೯೩-೧೮) ; ಹೆಂಗಸರುಗಳು ಕುಳಿತು 
ಕೊಂಡು ಅಕ್ಕಿ ಒನೆಯುವುದು . . . ಮಾಡುತ್ತಿದ್ದರು (ಮೂಲಾನ. ೧೧೦) ; 
ಮೋಡಗಳ ಮೊರದಲ್ಲಿ ತಾರೆಗಳ ತಂಡುಲವ ಒನೆವ ವನಿತೆಯ ಹಾಗೆ 
ತೊನೆಯೆ ಗಾಳಿ (ಕರುಶ್ರಾ. ೧೬). ೨, ಅಲುಗಾಡು ; ತೂಗಾಡು : ಮಣಿ 
ಪುತೊನೆಪುತೊಲಿದು ನಲಿದು ಕೆಲೆದು ಮಾಜಆತ ಮಲೆತು ನೋಡಿ (ನಮರ. ದೇ. 

`` ೧೯೫-೨೧); ನೋಟದ ಮೊನೆ ಮುಜಕಿದು ರೊಂಪಿಸುವ ಮುಂದಣಿ 
ಗೊನೆದು ಬಿದ್ದನು ಭೀಮ (ಕುವ್ಯಾಕ. ೩-೨೬). ೩, ಅಲುಗಾಡಿಸು; 
ತೂಗಾಡಿಸು: ವನಜಬಾಂಧವಪ್ರತೀಕಾಶವದನದೆ ವೀರವನು ತುಳುಕಿ 
ತನುವನೊನೆದಡೆ ಶೈಲ ಸೆಳೆಮಂಚದಂತಾದುದು (ವೆಂಕಾರಾ. ೫-೧-೧೦). 


3 


10 


20 


25 


40 


45 


ಒಪ್ಪ್ಯ 

ಒನೆದಾಡು - ಅಲುಗಾಡು ; ಅಲ್ಲಾಡು: ಹರಿದೇವನೊಲವಿಂ 
ಪೊಕ್ಕು ತೂಗಾಡುತೊನೆದಾಡುತಾಹಾ ವಿರೂಪಾಕ್ಷ (ಪ ಷ್ಪ್ಪರ. ೯-೮); 
ಮರೆ ಒನೆದಾಡುತ್ತಿದೆ (ರೂಢಿ). [< ಒಲೆ] 


ಒನೆಕಲ್ಲು (ನಾ). ೧. ಅಣ್ಣೆ ಕಲ್ಲು (?): ನೆನೆಯದಿರಿ ಪುತ್ರರು ಕಳತ್ರ 


ಸನ್ಮಿತ್ರ ಶಿರದೊನೆಕಲ್ಲನಾಡುವತಿಭಾರಮಂ ಪೊರಲಾರದೆನಗಗ್ರರಾದಿರೆಂ 
ದೆತ್ತಿ (ಜಿನಮು. ೯-೨೦). ೨. ಒನೆದಾಗ ಬರುವ ಕಲ್ಲು. "ಹೆಗ್ಗಲ್ಲು' 
ಪರಾ. [ಒನೆ * ಕಲ್ಲು (ಆ ಕಲ್‌)] 


ಒಪ "ಒಪ್ಪು? ನೋ. 
ಒಸಾದಿ (ನಾ). ಸಂಬಂಧಿಸಿದ್ದು; ಲಗತ್ತಾದದ್ದು: ಸಂಕರದೇವರಸರ 


ಮಾನ್ಯದ ವಟ್ಮರದಿಂ ಮೂಡಲು ಮಧ್ಯಕದಂಗಡಿಯ ನಿವೇಶನ ಒಂದುವಂ 
ಪ್ರಭುಮುಖ್ಯ ಮಹಾಜನಂಗಳಿಗೆ ಪಾದಪೂಜೆಯಂ ಕೊಟ್ಟು ಊರೊಡೆ 
ಯರ ಅಂಗಡಿಯ ಒಪಾದಿಯಾಗಿ ಆಯಸಹಿತಂ ಸರ್ಬ್ಬಮಾನ್ಕವಾಗಿ 
ಹಡದು ಬಿಟ್ಟಿರು (ಸೌಇಇ. ೫೪, ೧೧೧-೫೦ ; 1165). 

[೭ ಸಂ. ಉಪಾಧಿ] 


ಒಪ್ಪು, ಒಪ (ನಾ). ೧. ಸಮ್ಮತಿ; ಒಪ್ಪಿಗೆ: ತಪ್ಪುಮನೆ ನುಡಿಯೆ 


ನೆಂಬುದಿದೊಪ್ಪದು ನಿನಗಹಿತರೆಯ್ದೆ ತ್ಪಿರ್ದರವರ್‌ ತಪ್ಪಿದ ಬಲಕಿಕ್ಕೆ 
ತಪ್ಪಿದ ತಪ್ಪೇಂಗಳ ನನ್ನಿಗೊಸ್ಪಮಲ್ಲದ (ಪಾಕಾಂ. ದೆ] ತಪ್ಪೇ (ಸಂಪಭಾ. 
೭-೫೨). ೨. ಸಹಿ; ರುಜು: ಒಪ್ಪ ಅರಿರಾಯ ಮಸ್ತಕತಲಪ್ರಹಾರಿ 
(we. ೪117, ೯೫-೩; 44); ಶ್ರೀ ವೀರಬಲ್ಲಾಳದೇವರೊಪ್ಪ .. 
ವಿಂರುದೇವರಾಣಿಯರೊಪ್ಪ (ಎಕ. ೩೪1, ಚಿಕ್ಕನಾ. ೬೮-೩೧; 1318); 
ಸ್ವಹಸ್ತದ ಒಪ್ಪ (ಸೌಇಇ. 3120-11, ೪೨೩-೩೩;; 1400) ; ಅರಸಿನೊಪ್ಪ 
ದೊಳು ಸಂಗತವಾದ ರಾಯಸದವೋಲು (ಅನುಸಾ. ೧-೩-೧೫) ; ಒತ್ತಾ 
ಯದಿಂದ ಒಪ್ಪ ಹಾಕಿಸಿಕೊಂಡ ಲೇಖವು ಹೇಗೆ ಸುಳ್ಳೋ (ಯಕ್ಷಪ್ರ. ೧೫೯). 
೩. ಒಪ್ಪುವಂತಹ ಮಾತು; ಅಂಗೀಕರಿಸುವಂತಹೆ ಮಾತು: 
ಒಪ್ಪವ ನುಡಿವರಯ್ಮ ತುಪ್ಪವ ತೊಡೆದಂತೆ ಶರಣ ತನ್ನ ಮೆಜಕೆವನೆ 
ಬಿನ್ನಾಣಿಯಂತೆ(ಬಸವ. ೭೭೫). ಪೆ: ೨. ಆ ಗುವಿಲಗನಿಲಚಿನಾಯಕೆನ 
ಒಪ ಶ್ರೀಜೈರವಗೌಡ ಒಪ (ಎಕ. 120, ಬೆಂಗಳೂ. ೬೧-೨೩ ; 1552). 
(ಜೀ. ॥ ತಮಿ. ಮಲ. ತುಳು. ಕೆಲ. ಒಪ್ಪು) 


ಒಪ್ಪು (ನಾ). ೧. ಚೆಲುವು; ಸೊಗಸು; ಮೆರುಗು; ಕಾಂತಿ: 


ಮಾನಿಸರೊಳ್ತಂ ಬಾಟುಮ[ದೇನೊಪ್ಪ] ಮದೇನಸಾರ ವಿಸ್ತಾರಮದೇಂ 
ಮಾನಮದೇಂ ವಿಪುಳಮದೇಂ (ಶಾಂತಿಘು. ೯-೧೦೨) ; ರೆಮಣೇಯಮಾಗೆ 
ರೆಮಣೀನಿಕೆರಂ ನೆರೆದಿರ್ದುದೊಪ್ಪದಿಂ (ಧರ್ಮಾಮೃ. ೪-೧೩೨) ; ಮುಬ್ಬಂ 
ದೊಪ್ಪವಳಿಯದ ಮುನ್ನ . . . ಪೂಜಿಸು ನಮ್ಮ ಕೂಡಲಸಂಗಮದೇವನ 
(ಬಸವ. ೧೬೧) ; ಬೆಳ್ನಿಂಗಳನು ಕಾಸಿ ಮಿಂಚು ಹೆಪ್ಪನು ಹಾಕಿ ಕಪ್ಪಿನೊಪ್ಪ 
ವನಿಟ್ಟಿ ಕಣ್ಣು (ಕರುಶ್ರಾ. ಆ). ೨. ಅಚ್ಚುಕಟ್ಟು ; ಓರಣ: ಜೀಯನೆ 
ಬಲ್ಲವರ ನೆಜ್‌ಯೆ ಸತ್ಕೃತಿವೇಲದೆ eS ಅಂಧಲಾವುಕನ್ಯಾಯದೆ ಭಾವ 
ಮೊಂದೆರಡು ಲೇಸೆನೆ ಪೇಟ್ಜು ಆದಿರ್ಪುದೊಪ್ಪಮೇ (ಚಂದ್ರಫು. ೧-೪೮) ; 
ಆಗಧರನ ಮನೆಯೊಪ್ಪವನು ಕಾಣುತ್ತೆ ಬೆಆಗಾದ (ನಿಭಾಗ. ೩-೪-೧೪) ; 
ಅವಳ ಕೆಲಸ್ಕ ಜಾಣತನ, ಒಪ್ಪ ಎಲ್ಲನೋಡಿ. .. ಆದರಿಸಬೇಕಪ್ಪ 
(ಮಹಾಗ. ೩೨೭). ೩. ಸ್ಥಿತಿ; ರೀತಿ; ಇರುವಿಕೆ : ದಯಾಪಕೆ ಭುವ 
ನೈಕಮಾತೆ ಪದೆದೀಕ್ಷಿಪುದೆನ್ನಯ ದುಃಖದೊಪ್ಪಮಂ (ಗಿರಿಕ ೮-೭೮) ; 
ನಂಬುಗೆಯ ಒಪ್ಪದಲಿ ಕೊಂಡಾ ಪುರಕೆ ಕೈತಪ್ಪು ಮಾಡದೆ ತಿರುಗಿದನು 
ನಿಮ್ಮಪ್ಪ (ತೊರರಾ. ೪-೯-೩೪) ; ಒಆಕಿವ ಕಣ್ಣೀರೊಪ್ಪದಿಂದೊಳ್ಳಿಳದಿಗೆ 
ಮಜುಕವ ಮನಗೊಳಿಸು ವಳು (ಹದಿಬ. ೭-೧೬). ೪. ರೂಪ; 
ಆಕಾರ: ದರ್ಪ£ಣ3ದ ಒಪ್ಪ ಅತ್ತರೆ ಅತ್ತು ನಕ್ಕರೆ ನಕ್ಕು ತಾನಾಡಿ 
ದಂತೆ ಆಡುವುದು (ಅಲ್‌ಮಾ. ೨೦೭). ೫. ಆಭರಣ (ಕ). 


ಒಪ್ಪಂಗಿಡಿಸು 


ಒಪ್ಪಓರಣ - ಅಚ್ಚುಕಟ್ಟುತನ : ಮಡದಿಯು ಒಲವಿನಿಂದ 
ತಯಾರಿಸಿದ್ದ ತಿಂಡಿ- ತಿನಿಸು; ಮನೆಯ ಒಪ್ಪ - ಓರಣ (ನಡೆದಾ. 11, 
೯೬೬). ಒಪ್ಪದಚೀಟು - (?); ಮಾಟಕೂಟ ನಷ್ಟವಾದಲ್ಲಿ ಮಹಾ 
ಮನೆಯ ಯೆಡೆಯಾಟವುಂಟಿ ಪಟ್ಟಿ ಯನೊಪ್ಪಿಸಿದವಂಗೆ ಮತ್ತೆ ವೊಪ್ಪದ 
ಚೀಟುಂಟಿ ಭಕ್ತನಾಗಿ ಮಾಡಿಕಂಡೆ ಭೃತ್ಯನಾಗಿ ಕಾಯಿದು ಕಂಡೆ 
(ಕೋಲಶಾಂ. ೯೬). ಒಪ್ಪಮಾಡು ಎ೧. ಅಚ್ಚು ಕಟ್ಟುಮಾಡು ; ಸರಿ 
ಪಡಿಸು : ದಂಡಮೊತ್ತುವ ಮೃಗಾಜಿನಮಂ ಪೊಲುತಿರ್ಪ ಮುಂಜ 
ಮೇಖಲೆಗಳನೊಪ್ಪಮಾಡುವ ... ವ್ಯವಸಾಯಮೆತ್ತಲುಂ (ಕಾದಂಪೂ. 
೨೨೪). ೨, (ಆಲಂ) ಅಂತ್ಯಸಂಸ್ಥಾರಮಾಡು : ಒಡಲ ಪೇಳಿಗೆ 


೧೨೩.೬ 


| 


ಒಪ್ಪಗಾತಿ 


ಒಪ್ಪಂದಕ್ಕೆಬರು - ಏಕಾಭಿಪ್ರಾಯಕ್ಕೆ ಬರು: ಅವರು. 

ಒಪ್ಪಂದಕ್ಕೆ ಬಂದರು (ರೂರಾಣಿ, ೪೨). ಒಪ್ಪಂದಮಾಡಿಕೊ - ಒಪ್ಪಿಕೊ; 

ಕರಾರು ಮಾಡಿಕೊ : ಪರಸ್ಪರ ವಿಚಾರವಾಗಿ ಮಾತುಕತೆಗಳನ್ನು ನಡೆಸಿ 

ಒಪ್ಪಂದಮಾಡಿಕೊಂಡರು (ಕೃದೇವ. ೧೯). 

[ದೇ. ॥ ಶಮಿ. ಒಪ್ಪನ್ನ ; ತುಳು. ತೆಲು. ಒಪ್ಪಂದ] 

ಒಪ್ಪಂದಳೆ (ಕ್ರಿ). ಚೆಲುವಾಗು ; ಕಾಂತಿಯನ್ನು ಪಡೆ : ಅಲಘುತರಾ 

ಕಾರಂ ಕಣ್ಣೊ ಪ್ಪಂದಳೆದನಮರಭೂಧರವೆಂಬಂತೆ (ಜಯ ಕಾ. ೪-೫೩); 

ಮೆಲ್ಯಾಡುತಂ ಕಾಡೊಳೊಪ್ಪಂದಳೆದಿರ್ದತ್ತಭ್ರಕಾಯಂ ಪೃಥು ಮಹಿಷಿ 

ನಿಕಾಯಂ (ರಾಜಶೇ. ೫-೭೯). [ಒಪ್ಪ * ತಳ್ಳಿ] 


ಯಲಿ ಒಪ್ಪಮಾಡಲು ಇಲ್ಲ, ಬಟ್ಟಿ ದುಪ್ಪಟಯಲಿ ಸುತ್ತಲು ಇಲ್ಲ; ನಿದ್ದೆ [10 ಒಪ್ಪಂಬಡು (ಕ್ರಿ). ಸೊಗಸಾಗು; ಅಂದವಾಗು : ತೊಡವು ನಸನಾದಿ 


ಹೋಗುವ ವೀರನಂದದಿ ಬಿದ್ದಿದ್ದ (ಇಂಗೀತ. ೧೯-೯). ಒಪ್ಪವಾಗಿಡು ಎ 
ಅಂದವಾಗಿಡು ; ಅಚ್ಚುಕಟ್ಟಾಗಿಡು : ಹೆಂಡತಿ ಮನೆಯನ್ನು ಒಪ್ಪ 
ವಾಗಿಟ್ಟುಕೊಂಡು (ನನ್ನ ಸ. ೧೧೨). ಒಪ್ಪವಾಗು - ಅಂದವಾಗು ; 
ಅಚ್ಚುಕಟ್ಟಾಗು: ಜಿಡ್ಡಾದ ಪಾತ್ರೆಗಳನ್ನು ಕಡಲೆಹಿಟ್ಟು ಸೀಗೆಪುಡಿ 
ಮಿಶ್ರಮಾಡಿ ಉಜ್ಜಿದರೆ ಒಪ್ಪವಾಗುವುವು (ಗೃಹವಿ. ೧೭೭). ಒಪ್ಪಾನೆ ಎ 
೧. ಒಪ್ಪವಾಗಿ (8). ೨. ಒಪ್ಪ; ಓರಣ (ಕ). [ಆ ಒಪ್ಪು?) 

ಒಪ್ಪಂಗಿಡಿಸು "ಒಪ್ಪಂಗೆಡಿಸು? ನೋ. 

ಒಪ್ಪಂಗಿಡು "ಒಪ್ಪಗೆಡು' ನೋ. 

ಒಪ್ಪಂಗುಂದು (ಕ್ರಿ). ಅಂದ ಕೆಟ್ಟುಹೋಗು; ಕಾಂತಿಗುಂದು: 


13 


ಬಾಳ ಬಾಯ್ಸಾರೆಯ ಸೋಂಕೆಂದು ಕದಳೀದಳ ಸ್ಪರ್ಶನಕ್ಕೆ ದರ್ಪಂಗೆ |20 


ಟ್ಟೊಪ್ಪಂ 'ಗುಂದುತ್ತುಂ (ಗಿರಿಕ. ೪-೧೧೯ ವ). 
[ಒಪ್ಪ * ಕುಂದು] 
ಒಪ್ಪಂಗೆಡಿಸು, ಒಪ್ಪಂಗಿಡಿಸು, ಒಪ್ಪಗೆಡಿಸು (ಕ್ರಿ). ಸೊಗಸು 
ಕುಂದಿಸು ; ಅಂದಗೆಡಿಸು ; ಕ್ರಮತಪ್ಪಿಸು : ಅನುಪಮಬಲಂ ಬಭ್ರು 


ವಾಹನಂ ಕಾದಲವನನುವನೊಪ್ಪಂಗೆಡಿಸಿ [ಪಾಠಾಂ. ಗಿಡಿಸಿ] ಹಂಸಧ್ವಜನ | 25 


ಜಯವನನುಕರಿಸಿ (ಜೈಮಿಭಾ. ೨೫-೩೦). ಒಪ್ಪಂಗಿಡಿಸು : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಒಪ್ಪಗೆಡಿಸು : ನಿಮಿಷ 
ದೊಳೊಪ್ಪಗೆಡಿಸಿದವರಿಕದಂಬವನೀತನಂಬುಗಳು(ಕುವ್ಕಾದ್ರೋ. ೨-೫೩); 
ತಪ್ಪುವನೆ ರವಿಕುಲದ ರಾಘವನೊಪ್ಪಗೆಡಿಸಿದ ಶೂರ್ಪನಖಿಯನು ಮುಪ್ಪು 
ರಿಯ ದಾನವರನೊರಸಿದ (ಕೌಶಿರಾ. ೧೦-೨೩). [ಒಪ್ಪ * ಕೆಡಿಸು] 
ಒಪ್ಪಂಗೆಯ್‌ (ಕ್ರಿ). ಸರಿಪಡಿಸು; ತಿದ್ದು; ಸೊಗಸಾಗಿಸು: 


ತಪ್ಪುಕ್ಳೊಡೊಪ್ಪಂಗೆಯ್ವುದಾರ್ತ ಮಿಗೆ ಕವಿಮಂಗನಂಗಮಂ ಪದಬಂಧ | 


ಬಂಧುರಮನವಧರಿಪುದು (ಮಂಗರಾ. ೨-೩); ಕವಡಿಂದಂ ಕರುಪಿಕ್ಕಿ 
ಶಕ್ಕಿನೆಆದೊಪ್ಪಂಗೆಯ್ದು (ಚಿಕವಿ. ೬-೭೭). 
[ಒಪ್ಪ * ಗೆಯ್‌ (ಆ ಕೆಯ್‌,)] 

ಒಪ್ಪಂಗೊಳಿಸು (ಕ್ರಿ). ಸರಿಪಡಿಸು; ಅಳವಡಿಸು: ಜೊಟ್ಟಂ 

ನೊಸಲಲ್ಲಿಟ್ಟು ಬೈತಲೆಯನೊಡನಮರ್ಚಿ ಪೊಳೆವ ಸೂಸಕಮನೊಪ್ಪಂ 

ಗೊಳಿಸಿ ಕೋಮಲೆಯರಳಿಕುಳಾಳಕಿಗೆ ಸೀಮ ೦ತಮಣಿಯಂ ಧರಿಸಿ 

(ಪದ್ಮರಾ. ೩-೪೭). [ಒಪ್ಪು * ಕೊಳ್‌, * -ಇಸ್ಕು] 
ಒಪ್ಪಂದ (ನಾ). ಸಮ್ಮತಿ; ಒಪ್ಪಿಗೆ; ಒಡಂಬಡಿಕೆ; ರಾಜಿ: 


ಶ್ರೀರಂಗಪಟ್ಟಣದ ರಾಜ್ಯಸಿಂಹಾಸನಗಳನ್ನು ಯಾವ: ಒಪ್ಪಂದಗಳ ಮೇಲೆ ! 


ರಾಜಒಡೆಯರಿಗೆ ಒಪ್ಪಿಸಿದನು ಎಂಬುದಕ್ಕೆ ಏನಾದರೂ ಶಾಸನಾಧಾರೆ 
ಗೆಳುಂಟೀ ಎಂದು ಶೋಧನೆಯಾಗುತ್ತಿದೆ (ಸಂ ಸಕ. ೧೦೯) ; ಸ್ವಂತ 
ತಾವಾಗಿ ಮಾಡಿದ ಒಪ್ಪಂದಗಳ ನ್ನು ಅವರು ಹೇಗೆ ಮುರಿದರು? 


(ಪ್ರಬಂಧ. ೫೬) ; ಮೂರುಸಲ ಒಪ್ಪಂದ, ನೂರುಸಲ ಯುದ್ಧ, ಅವರಿವರ | 45 


ಸಂಧಾನ ಮೊದಲೇ ನಿಷಿದ್ಧ! (ನೆಲಮು. ೫). 


30 


40 


ಗಳಲೊಪ್ಪಂಬಡುವ ಬಲಿಯನು ಹರಿಯೊಳರ್ಪಿಸಿ (ಕುವ್ಯಾದ್ರೋ. ೯-೩). 
(ಒಪ್ಪ * ಪಡು] 
ಒಪ್ಪಂಬಡೆ, ಒಪ್ಪವಡೆ (ಕ್ರಿ). ೧. ಚೆಲುವಾಗು; ಸೊಗಸಾಗು: 
ಸಹಜಮಪ್ಪ ಕಾಂತಿಯೊಳೊಪ್ಪಂಬಡೆದು ಲೆಪ್ರದಂತಿರ್ದೆ ಮಗನಂ ಸೆಂಟಿ 
ನೊಳೆ ಕಂಡು (ಕಾದ ಂಉ. ೬೭೨) ; ಪೊಗಲಕ್ತಿವೆತ್ತು ಒಪ್ಪಂಬಡೆದ 
ಯಿರುಪಗ ದಂಡಾಧೀಶನ ಸಶ್ಕ್ರೀರ್ಶಿಯೆಂತೆಂದೊಡೆ (ಖಮೆದ. ೧-೨೯ ವ); 
ಹೊಂದೊಡರ ಹಾರಾದಿಗಳಲೊಪ್ಪಂಬಡೆದು (ಕುವ್ಯಾದ್ರೊ . ೪೪). 
೨. ಅಚ್ಚುಕಟ್ಟಾಗಿರು; ಓರಣವಾಗಿರು : ಉಕ ತಳೆದೊಪ್ಪಂಬಡೆದಿಕೆ 
ತೇರ್ಗಳ ನಿವಹಂ (ಹಾಲಾಸ್ಕ. ೧-೨೦ ರಗಳೆ). ಒಪ್ಪವಡೆ : ೧. ದರ್ಪಕ 
ಮಡಗಿರ್ದೆ ದ್ರವ್ಯಪೂರಿತ ಹೇಮ ಕೊಪ್ಪರಿಗೆಯ ಕುಡಿರೆನಲು ಒಪ್ಪವಡೆದ 
ವೃತ್ತಕುಚ ತೋಣಕಿದುವು (ಮೊ ಹ ತ. ೧೮-೯೫); ಒಪ್ಪವಡೆದ 
ಯಾಗಶಾಲೆ (ನೋಹತ. ೨೦-೩೦). [ಒಪ್ಪು * ಪಡ್ಡೆ] 
ಒಪ್ಪಂಬೂಸು (ಕ್ರಿ). ೧. ಮೆರುಗುಹಾಕು ; ಹೊಳವುಕೊಡು: 
ಒಪ್ಪಂ [ಪಾಠಾಂ. ತುಪ್ಪಂ] ಬೂಸಿದವೋಲ್‌ ತೆಜಂಬೊಳೆವ ಕೊಂಕುಂ 
(ಕಬ್ಬಿಕಾ. ೫); ಲೆಪ್ಪದ ಬೊಂಬೆಯನೆಅಕಂಬೊಯ್ದೊಪ್ಪಂಬೂಸಿದ ಪುತ್ತ 
ಳಿಯಂ (ರಾಮಾಶ್ವ. ೧೧-೨೦). ೨. (ಆಲಂ) ಮರುಳುಮಾಡು: 
“ದೇವ, ಇಂಡೆಮಗಿರ್ವರ್ಗುಂ ಒಳ್ನುಡಿಯಿನೊಪ್ಪಂಬೂಸಿದೈ...* 
(ಅದ್ಭುತ. ೧೩-೧೧). [ಒಪ್ಪ + ಪೂಸು,] 
ಒಪ್ಪಂಬೆಯು, ಒಪ್ಪವೆಜು (ಕ್ರಿ). ಚೆಲುವಾಗು ; ಕಾಂತಿಯನ್ನು 
ಪಡೆ: ಏಂ ಪದಾಂಗುಳಿಗಳೊಪ್ಪಂಬೆತ್ತುವೋ ಕಾಂತೆಯಾ (ಕಾದಂಉ. 
೬); ಗವೇಂ ದ್ರ ಕಂದರದಂತೆ ನಿಸ್ಕೂ ಲಾಕಾರೆದಿಂದೊಪ್ಪಂಬೆತ್ತಿರ್ದ 
ರೇಖಾತ್ರಯಾಂಕಿತ ಕಂಠಕಂದಳಮುಂ (ಬಾಧಪು. ೨-೧೨). 
ಒಪ್ಪವೆಯು : ಜೊನ್ನದೊಂದು ಪುತ್ತಳಿಯವೊಲೊಪ್ಪವೆತ್ತ ಬಿದುಗಲ್ಲಿನ 
ಪಾಂಗಿನಂತೆ (ಕಬ್ಬ ಕಾ. ಆಂ). [ಒಪ್ಪು + ಪೆಜ್ಮು) 
ಒಪ್ಪಕಾಅ (ನಾ). ಅಚ್ಚುಕಟ್ಟು ಮಾಡುವವನು; ಓರಣವಾಗಿ 
ವ್ಯವಸ್ಥೆ ಗೊಳಿಸುವವನು : ಗಜಅುವ ಗಳೆಕಾಜರೆ ಚಪ್ಪರಿಸುವೊಪ್ಪ 
ಕಾಲರ ಕರೆವ ಪರಿಕಾಜರ... ನೆರವಿಗಳಂ (ಅನಂಪು. ೨-೨೯ ವ). 
[ಒಪ್ಪ *- -ಕಾಜ] 
ಒಪ್ಪಗಾಣಿಸು (ಕ್ರಿ). ಮೆರುಗನ್ನು ಕೊಡು ; ಒಪ್ಪಹಾಕು : ಸಾಣೆಯ 
ಮೇಲೆ ರನ್ನಗಳಿಟ್ಟು ಮಸೆದೊಪ್ಪಗಾಣಿಸಿ ಕುಡುವ ತೇಟಿಗರು (ಮೋಹತ. 
೩-೨೬), [ಒಪ್ಪು * ಕಾಣಿಸು] 
ಒಪ್ಪಗಾತಿ (ನಾ). ೧. ಅಂದಗಾತಿ. ೨. ಅಚ್ಚುಕಟ್ಟು ತನದವಳು: 
“ಎಲ್ಲರ ಹೆಂಡತಿಯರಿಗಿಂತ ನಿಶ್ಚಯವಾಗಿಯೂ ನನ್ನ ಹೆಂಡತಿಯೇ ಒಪ್ಪ 
ಗಾತಿಯು, ಸದ್ವರ್ತನವುಳ್ಳವಳು. ..? (ಕವಿಕ. ೯೧). ೩. ಮಿತವ್ಯಯ 
ಮಾಡುವವಳು: ಈ ಮಲ್ಲವ್ವನು ಒಪ್ಪಗಾತಿ; ಹೆಚ್ಚು ವೆಚ್ಚವನ್ನು ಮಾಡ 
ತಕ್ಕ ವಳಲ್ಲ (ನೀತಿಚಿಂ. 21, ೩೨). [ಒಪ್ಪಗಾರೈೃ + -ತ್ಮಿ (< ಇತ್ತಿ) 


ಒಪ್ಪಗಿಸು 


ಒಪ್ಪಗಿಸು (ಕ್ರಿ). ಸಮರ್ಪಿಸು; ಒಪ್ಪಿಸು: ರಘುನಂದನನ ಚರಣಮಂ 
ಪೊಂದಿ... ರಾಜ್ಯಮನ್ನೊಪ್ಪಗಿಸಿ ಸುಖದೊಳಿಹೆ ಸೇವೆವೆರಸಿ (ವೆಂಕಾರಾ. 
೧-೨೬-೧೪); ರಾಘವಗೆ ಸೀತೆಯಂ ಚಳಕದಿಂದೊಪ್ಪಗಿಸಿ ಗೋತ್ರರಕ್ಷಣೆ 
ಗೈವುದುಚಿತ (ಪೆಂಕಾರಾ. ೫-೧೭-೩೪); (ವೆಂಕಾರಾ. ೧-೨೬-೨೪; 
೫-೯-೩೪ ನೋ). [೭ ಒಪ್ಪಯಿಸ್ಕು 2] 

ಒಪ್ಪಗೆಡಿಸು "ಒಪ್ಪಂಗೆಡಿಸು' ನೋ. 

ಒಪ್ಪಗೆಡು, ಒಪ್ಪಂಗಿಡು (ಕ್ರಿ). ಅಂದಗೆಡು; ಕಾಂತಿಗುಂದು: ಫಲ 
ಒಳಗೆ ಪಕ್ವವಾಗಿಯಲ್ಲದೆ ಹೊಆಗಣ ಸಿಪ್ಪೆ ಒಪ್ಪಗೆಡದು (ಮಹಾದೇ. ಬ. 
೭೩-೧೮೩) ; ಕಳಲ್ಹೋರಣದ ಒಪ್ಪಗೆಟ್ಟ ಉಡುಗೆತುಡುಗೆಗಳ ಈ 
ಶೃಂಗಾರ ಮುದ್ರೆಯಲ್ಲಿ (ಜಿಟ್ಟಅ. ೧೦-೧೭). ಒಪ್ಪಂಗಿಡು : ಧಾತ್ರೀ 
ತಳಂ ಬಿನ್ನ ಗಾದವೊಲೊಪ್ಪಂಗಿಡೆ ವಲ್ಲಭಾವಿರಹಿತಂ ಬೆಂದಿರ್ದನುರ್ನೀ 
ಶ್ವರಂ (ಲೀಲಾವ. ೧೪-೫೩). [ಒಪ್ಪೃ* ಕೆಡು) 

ಒಪ್ಪಗೊಡು (ಕ್ರಿ). ಒಪ್ಪಿಗೆ ಕೊಡು; ಸಮ್ಮತಿಸು: ಮಾತಿಗೆ ಮೊದಲು 
ಹುಂದ ಒಪ್ಪಗೊಟ್ಟು ಕೊನೆಗೆ ಉಹುಂ ತರುವುದೂ ನಂಬಿಗೆಗೇಡಿಯಾಗು 
ವುದಕ್ಕೆ ಸಂಚಕಾರ (ದಾಬುತ್ತಿ. ೨೧). [ಒಪ್ಪ * ಕೊಡು] 

ಒಪ್ಪಚಿ "ಒಪ್ಪಚ್ಚಿ' ನೋ: 

ಒಪ್ಪಚ್ಚಿ, ಒಪ್ಪಚಿ (ನಾ). ೧. ಸ್ವಲ್ಪ; ತುಸು; ಕೊಂಚ; ಲೇಶ: 
“ನಸುವೆಂದೊಪ್ಪಚ್ಚಿ ? (ಕರ್ಣಾನಿ. ೨೩); ಕೂಡಿ ಕೂಡುವ ಸುಖದಿಂದೊ 
ಪ್ಪಚ್ಚಿ ಅಗಲಿ ಕೂಡುವ ಸುಖ ಲೇಸು (ಮಹಾದೇ. ೩೫-೧೧) ; ಸತ್ತನಾಯ 
ತಂದಟ್ಟಿ ಮೇಲೆ ಇಳುಹಿ ಒಬ್ಬರೊಪ್ಪಚ್ಚ ಹಂಚಿಕೊಂಡು ತಿಂಬಂತೆ 
(ದೇದಾಪ್ರ- ೧೧೧-೫೧). ೨. ಒಮ್ಮೆ; ಒಂದು ಸಲ: ಒಮ್ಮೆ ಧರಿಸಿ 
ಒಮ್ಮೆ ಇರಿಸಿ ಶುಚಿಯಾದೆನೆಂದು ಅಶುಚಿಯಾದೆನೆಂದು ಭವಿಯಾಗು 
ತ್ತೊಮ್ಮೆ ಭಕ್ತನಾಗುತ್ತೊಮ್ಮೆ ಒಪ್ಪಚ್ಚಿ ಹೊಲೆ ಒಪ್ಪಚ್ಚಿಕುಲವೆಂದು 
ತೆಜನಜಕಿಯದಿಪ್ಪ (ಆದವ. ೬೭); ಬಾಲನಂತೊಪ್ಪಚ್ಚಿ ಹುಚ್ಚನಂತೊಪ್ಪಚ್ಚಿ 
ಯಾಲಲಿತ ಸದಗುಣಗ್ರಾಹಿಯೊಪ್ಪಚ್ಚಿ ... ನೋಳ್ಬರ ಕಣ್ಣೆ ತೋಜುವ 
(ಗುರುಚಾ. ೧೪-೩೨). ಒಪ್ಪಚಿ: ೧. ಕೂಡಲಸಂಗನ ಶರಣರು ಬಂದರೆ 
ಏಗುವುದು ಏಬೆಸನೆಂಬುದು ಒಪ್ಪಚಿಯಳವಡದು (ಬಸವ. ೩೦೨); ಗುಜರಿ 
ತಿನ ಹೊಂತಕಾಜಿಗಳೊಳೊರ್ವನನೊಪ್ಪಚಿ ತಾಣವಿಕ್ಳು ವಂದುಜುಬಿನೊ 
ಳೊತ್ತಿ ಪಾಯ್ದುಕೆ ಮೊಗಂಗೆಡಿಸಲ್‌ (ಚಿಕವಿ, ೪-೧೪೦) ; ಅಂಗರೋಳಿ 
ಗೆಯ ಮುಳ್ಳಿ ಅದು ಒಪ್ಪಚಿ ತೆಂಗಿನಕಾಯಹಾಲು ಹಾಕಿ (ಭೀಮ ಸೂ. 
೧೭-೫) ; ಸೊಡರು ಲಂಚವ ಕೊಂಡು ಕೊಡುವದೊಪ್ಪ ಚಿ ಬೆಳಗ ಪೊಡವಿಗೆ 
ಸೂರ್ಯ ಬೆಳಗೀವೊಲ್ಲಂಚವ ಹಿಡಿಯದವ ಧರ್ಮಿ (ಸರ್ವ್ಮಿ. ೧೩೧೭). 
P ಈ ಶಬ್ದ ಸಾಮಾನ್ಯವಾಗಿ ಕ್ರಿಯಾವಿಶೇಷಣದಂತೆ ಅವ್ಯಯ 
ರೂಪದಲ್ಲಿ ಪ್ರಯೋಗವಾಗುತ್ತದೆ. [2] 

ಒಪ್ಪಟ್ಟು (ನಾ). ಒಂದು ಪಟ್ಟು, ಸಲ, ಬಾರಿ: ನಿನ್ನ ಬಳಿ 
ಯಿರುವ ಹಣವನ್ನೆಲ್ಲ ಅವಳಿಗೆ ಕೊಟ್ಟುಬಿಟ್ಟು ನಮಸ್ಕಾರಹಾಕಿ ಒಪ್ಪಟ್ಟಿಗೆ 
ಅವಳ ಚಿಂತೆಯನ್ನು ಬಿಡುವುದು ತರವಲ್ಲವೆ? (ಪುನರು. ೧೯೫). 

[ಒರ್‌ (ಆ ಒಂದ್ಯು) * ಪಟ್ಟು] 

ಒಪ್ಪಡಸು (ಕ್ರಿ). ಕಾಂತಿಹೀನವಾಗು; ಕಳೆಗುಂದು (?) : ತನತನಗೆ 
ಕರಚರಣನೊ! ವೊ) ಪ್ರಡಸಿ ವಿರಹತಾಪದಿ ನೆಲದೊಳಂ ಕೆಡಹುತೆ 
(ನವಮೋ. ೨೬-೪೮). [ಒಪ್ಪು * ಆಡಸು ?] 

ಒಪ್ಪಣ (ನಾ). ಒಂದು ಪಣ (ಕ). [ಒರ್‌ (ಆ ಒಂದ್ಕು)* ಪಣ] 

ಒಪ್ಪಮಿಡು "ಒಪ್ಪವಿಡು' ನೋ. 

ಒಪ್ಪಯಿಸ್ಸು "ಒಪ್ಪಿಸು? ನೋ. 

ಒಪ್ಪಯಿಸ್ಕು (ಕ್ರಿ). ಮೆರುಗುಕೊಡು; ಬಣ್ಣಹಾಕು (೪). 

[ಒಪ್ಪ * -ಇಸ್ಕು] 


೧೬೩೭ 


20 


35 


40 


45 


ಒಪ್ಪವೆಯಿ 


ಒಪ್ಪಯ್ಸು "ಒಪ್ಪಿಸು? ನೋ. 

ಒಪ್ಪರ (ನಾ). ಕಣ್ಣಿಗೆ ಕಟ್ಟುವ ಮರೆ, ತೆರೆ: *ಒಪ್ಪರಮೆ ಕಣ್ಣ 
ಟೊಪ್ಪಿಗೆ? (ಭಾರನಿ. ೯). [?) 

ಒಪ್ಪರೆ "ಒಪ್ಪಾರು' ನೋ. 

ಒಪ್ಪಲ "ಒರ್ಪಲ' ನೋ. 

ಒಪ್ಪವಡೆ "ಒಪ್ಪಂಬಡೆ' ನೋ. 

ಒಪ್ಪವಳಿ (ಕ್ರಿ). ಅಂದಕೆಟ್ಟುಹೋಗು ; ಕಾಂತಿಗುಂದು : ಮುಪ್ಪಿಂ 
ದೊಪ್ಪವಳಿಯದ ಮುನ್ನ - * * ಪೂಜಿಸು ನಮ್ಮ ಕೂಡಲ ಸಂಗಮ 
ದೇವನ (ಬಸವ. ೧೬೧) ; ಮಂಗಳದ ಮ ನೆದೈ ವವಾಗಿ ಮೆಜಕಿವಂತೆ 
ಜರೆಯಂಡಲೆಯೊಳೊಪ್ಪವಳಿದಂಗಸಮುದಾಯಶೋಭೆ ಯೋಗಿಪತಿ ಗರ್ಭ 
ದೊಳ್‌ ಮೊಳೆಯೆ (ಸಿದ್ಧರಾ. ೧-೪೮) ; ಶಿವಂ ಹೋಗೆ ಕುಳ್ಳಿರ್ದ ಮೆಳೆ 
ಇಂದು ತೊಲಗಿದ ರಾತ್ರೆಯಂತೊಪ್ಪವಳಿದಿರಲು ಕಂಡನಾ ಸಿದ್ಧೇಂದ್ರನು 
(ಹಿದ್ದರಾ. ೨-೩೪)- [ಒಪ್ಪು * ಅಳಿ (ಆ ಅಲಿ) 

ಒಪ್ಪವಿಕ್ಕು (ಕ್ರಿ). ಮೆರುಗುಕೊಡು ; ಹೊಳಪುಕೊಡು : ಓಸರಿಸ 
ದೊಪ್ಪವಿಕ್ಕದ ರತ್ನದಂತೆ ನೆಲ ಹೇಸುವಂದಡ ನಡೆಯನುಳಿದು ಸಚ್ಚಾ 
ರಿತ್ರಮಂ ಕಳೆದು ಮಯನೊಸ್ಪಿದಂ (ಸಮ್ಯಕ್‌, ೧೦-೨೧); ಚೆನ್ನಾಗಿ 
ಪುಳಿದೊಡೆದೊಪ್ಪ ವಿಕ್ಕಿದ ಚೊಕ್ಕ ಚಿನ್ನದ ಪ್ರತುಮೆಗಳಂತೆ ರನ್ನದ ಮುತ್ತ 
ಹಾರವನಿಟ್ಟು ಸುಗುಣಸಂಪನ್ನೆಯರಿರ್ದರಿಕ್ಕೆಲದಿ (ಮೋಹತೆ. ೧೮-೩೬). 

[ಒಪ್ಪು * ಇಕ್ಕು] 

ಒಪ್ಪನಿಡಿ (ಕ್ರಿ). ೧. ಒಪ್ಪಹಾಕು; ಸೊಗಸುಗೊಳಿಸು: ಕೈರವದ 
ಸಬಳಮನೊಪ್ಪವಿಡಿವ ಕುಮುದಾಕ್ಷಿಯರಿಂ (ಗಿರಿಕ ೭-೧೧ ವ). 
೨. ಸೊಗಸಾಗಿರು: ಕಣ್ಣಿಗೆಸೆವಂತೊಪ್ಪವಿಡಿದಿಹ ಸುವರ್ಣವಲ್ಲಿಯ 
ಪುರಕ್ಕೈಯ್ತಂದರಾ ಗರುವ ಗಂಧರ್ವರು (ಸಿದ್ಧರಾ. ೧-೩೧). 

[ಒಪ್ಪು * ಒಡಿ] 

ಒಪ್ಪವಿಡು, ಒಪ್ಪಮಿಡು (ಕ್ರಿ). ೧. ಮೆರುಗುಹಾಕು; ಸೊಗಸಾಗಿಸು: 
ಬೆಳಗಂ ಚೆಳಸುವಂತೆ ಭಕ್ತಿಯನೊಪ್ಪವಿಡುವಂತೆ ಜೀವವನೋವುವಂತೆ 
(ನಂಬಿರ. ೨-೧೦೪) ; ಎಳಮಿಂಚಿಂಗೊಪ್ಪವಿಟ್ಟಿಂತಮೃತದ ಕಳೆ ರೂಪಾದು 
ದೆಂಬಂತೆ . . . ಕಾಂತೆ ಕಣ್ಣಿ ಡ್ಡ ಮಾದಳ್‌ (ಸೂಕ್ತಿಸು. ೭-೨೮); 
ಪೊರೆಯೆತ್ತಿನ ಕುಡಿಮಿಂಚಿನ ತಿರುಳನಾದರದಿಂದೆ ಮಸೆದೊಪ್ಪವಿಟ್ಟಂತೆ 
* »« ಎಸೆವ ದೇವನ ಕಂಡ (ಶ್ರಿಭುಶಿ. ೩-೬೩೩); ಅಂಗಜನ ಬಾಣವನೆ 
ಮಸೆದೊಪ್ಪ ವಿಟ್ಟಿ ಂತೆ ಕಂಗೆಡ್ಡ ಮಾದ ಕಾಂತೆ (ಸಾಳ್ವಭಾ. ೧೬-೪) ; ಒಪ್ಪ 
ವಿಟ್ಟು ವಚನವ ನುಡಿದೆನಲ್ಲದೆ ನಡೆಯಲ್ಲಿ ಒಪ್ಪವಿಟ್ಟು ನಡೆಯಲಿಲ್ಲವಯ್ಯ 
ನಾನು (ಅಖಂಡೇ. ೯೫-೧೩). ೨. ಯೋಗ್ಯವಾದ ಸ್ಥಾನದಲ್ಲಿರಿಸು; 
ಉಚಿತವಾದ ಸ್ಥಳದಲ್ಲಿರಿಸು; ಸರಿಯಾಗಿರಿಸು : ಇದೆ ಬಂದಪೆನೆನುತ 
ಬಿಗಿಯಪ್ಪಿಕೊಳುತಂ ಹಾಡು ಹಾಡುತ್ತೆನ್ನ ಮುದ್ದುಗಳ ಒಪ್ಪವಿಡುತ 
(ಬಸಪು. ೪೭-೪೨); ಚೆಪ್ಪನ್ನ ದೇಶದ ಚೋದ್ಯ ವಿದ್ಕಾಧಿಕರೊಪ್ಪುವ 
ನೋಟಕೆ ಜನವ ತಪ್ಪದೆ ಸಾಲಆದಂತರಾಂತರಡೊಳಗೊಪ್ಪವಿಟ್ಟಿರು 
ಮುದದಿಂದ (ಕಂನವಿ. ೨೧-೫೦). ಒಪ್ಪಮಿಡು : ೧. ತಿರುಳಮಿಂಚಿಂ 
ದೊಪ್ಪಮಿಟ್ಟಂತಿರುಜ್ಜ್ವಲಿಪಾಸ್ಕಂ (ಅನಂಪು. ೨-೧೪). ೩. (ಆಲಂ) 
ಆಂತ್ಯಸಂಸ್ಕಾರಮಾಡು : ನೀಮಂದು ಕಲ್‌ದಂದು ನನ್ನ ಕೆಯ್ಯಾರವೇ 
ನಿಮ್ಮ ನಾನ್‌ ತೊಳೆದೆನೇ, ಮತ್ತೊಪ್ಪಮಿಟ್ಟೆನೇ (ಅಂತಿಗೊ. ೪೧-೮೪೯). 

[ಒಪ್ಪು * ಇಡು] 

ಒಪ್ಪವುಡುಗು (ಕ್ರಿ). ಅಂದ ಕಡಮೆಯಾಗು : ಬಿಸಿಲ್‌ ಪೊಯ್ಯ 
ದೊಪ್ಪವುಡು ಗದ  ಹೂವನೆಡೆವಿಡದೆಯಜಸಿ ಕೊಯ್ದಂ ಸಿದ್ಧೆವಬ್ಞಭಂ 
(ಸಿದ್ಧರಾ. ೪-೩೬).. [ಒಪ್ಪು * ಉಡುಗ್ಯು) 

ಒಪ್ಪನೆಜು "ಒಪ್ಪಂಬೆಜು' ನೋ. 


ಒಪ್ಪಸಲಗೆ 


ಒಪ್ಪಸಲಗೆ, ಒಪ್ಪಸಲಿಗೆ (ನಾ). ಒಪ್ಪಹಾಕಲು ಬಳಸುವ ಲೋಹದ 
ಕಡ್ಡಿ; ಆಭರಣಕ್ಕೆ ಹೊಳಪು ಕೊಡಲು ಉಜ್ಜುವ ಸಣ್ಣ ಸಲಾಕೆ : 
ಮಿಸುಪಮೃತ ಕಿರಣಕಲೆಯಿಂ ಪೊಸಕಪ್ಪು ರದೊಪ್ಪಸಲಗೆಯಿಂ ಮಿನು 
ಕೇಟ್ವಿಂತಸಮಶರನೊಪ್ಪಪವಿಟ್ಟವೊಲೆಸೆದುದು ನೃಷಸತಿಯ ಮೆಯ್ಯ 
ಪೊಳೆಪೆಳವಸಿಜಕೊಳ್‌" (ಶಾಂಕೀಶ್ವ. ೪-೨೪). ಒಪ್ಪಸಲಿಗೆ: ದರ್ಪದಾ 
ಭರಣಕ್ಕೆ ಸೂಸಿದವೊಪ್ಪಸಲಿಗೆಗಳೆನಲು ಗಣಿಗಳು ಚಪ್ಪರಿಸಿ ತುಜುಗಿದುವು 
ರಿಪುಸೇನಾಸಮುದ್ರದಲಿ (ಕುವ್ಯಾದ್ರೋ. ೨-೫೩). 
[ಒಪ್ಪ + ಸಲಗೈ] 
ಒಪ್ಪಸಲಗೆಯಿಡು (ಕ್ರಿ). ಒಪ್ಪದ ಸಲಾಕಿಯಿಂದ ಉಜ್ಜು ; ಮೆರುಗು 
ಕೊಡು: ಮಲಯರುಹದಡೊಪ್ಪ ಮನಲರ್ಗಣೆಗಳಿನೊಪ್ಪೆಸಲಗೆಯಿಡೆ ನಡೆ 
ತಂದಳ್‌ (ಅನೆಂಪು. ೪-೧೦೮). [ಒಪ್ಪಸಲಗೆ * ಇಡು] 
ಒಪ್ಪಸಲಿಗೆ "ಒಪ್ಪಸಲಗೆ' ನೋ. 
ಒಪ್ಪಹಾಕ್ಕು (ಕ್ರಿ). ಸಹಿಹಾಕು; ರುಜುಮಾಡು: ಈ ಪತ್ರಕ್ಕೆ 
ಒಪ್ಪಹಾಕಿ ಗೌಡರೇ (ರೂಢಿ). [ಒಪ್ಪು * ಹಾಕು (೮ ಪಾಯ್ಯ್ಯ)] ` 
ಒಪ್ಪಹಾಕ್ಕು (ಕ್ರಿ). - ಒಪ್ಪವಿಡು೧: ಸೂಜಿಗಳನ್ನು ತಿಕ್ಕಿ ಒಪ್ಪ 
ಹಾಕುತ್ತಾನೆ (ಮುಂಬಯಿ. ೫-೨೫೪). 
[ಒಪ್ಪ * ಹಾಕು (ಆ ಪಾಯ್ಯೂ,)] 
ಒಪ್ಪಿ (ನಾ). ಒಪ್ಪಿಗೆಯಾದ ಧರ್ಮ; ಸಮ್ಮತವಾದ ಧರ್ಮ 
(?); “ನಿಷ್ಕಸಟಿಮಾರ್ಗ ೫ (ಸರ್ವಜ್ಞ. ಟೀಕೆ) : ಕಪ್ಪರದಲುಂಬುವರು 
ಒಪ್ಪಜದಿ ನಡೆಯುವರು ತಪ್ಪಿದರೆ ಹಲ್ಲ ಕಳೆವರು ಮಹಾತ್ಮರ ಒಪ್ಪವಂ 
ನೋಡ (ಸರ್ವಜ್ಞ. ೪೦೧). [ಒಪ್ಪು'* ಅಜ್ಜ) 
ಒಸಪ್ಪಾಚಾರ, (ನಾ). ಒಡಂಬಡಿಕೆ; ಒಪ್ಪಂದ; ಕರಾರು. 
[ ಒಪ್ಪ * ಆಚಾರ, / ಶಮಿ. ಒಪ್ಪಾ ಚಾರ] 
ಒಪ್ಪಾಚಾರೈ (ನಾ). “ಉಪಚಾರ, ಗೌರವ” (ಎಸ್ತೋಸು. ಅಡಿಟಿ) : 
ಅಪ್ಪ ತಿಮ್ಮಪ್ಪನ ನಾಮವ ನೆನಿಸಲು ತುಪ್ಪ ಸಕ್ಕರೆ ಹಣ್ಣು: ಹರಿವಾಣದಲ್ಲಿ 
ಒಪ್ಪಾಚಾರದಿಂದೆ ಸವಿದಂತೆ ಕಾಣಿರೊ (ವಿಸ್ತೋಸು. ೪೮-೪). 
[ಒಪ್ಪ 1? + ಆಚಾರ] 
ಒಪ್ಪಾನೆ (ನಾ). ಒಂದು ಅಳತೆ; ಒಂದು ಹಾನೆ: ವೋ ಒ2ಪ್ಪಾನೆ ತುಪ್ಪ 
ವನೂ ಕಾಲಕಾಲಕೆ ನಡಸಿ ಬಹರು (ಸೌಇಇ. Ix-ii, ೪೪೮-೨೩ ; 1442) ; 
ಒಪ್ಪಾನೆ ಅಕ್ಕಿಗೆ ಇಪ್ಪಾನೆ ಉಪ್ಪೋ? (ಗಾದೆ); ನನಗೂ ನಿನಗೂ 
ಜೋಡು ಒಪ್ಪಾನಕ್ಕಿ ಕೇಡು (ಗಾದೆ). "ಇಪ್ಪಾನೆ' ಪರಾ. 
[ಒರ್‌ (೮ ಒಂದ್ಳು) * ಪಾನೆ] 
ಒಪ್ಪಾರಿ (ನಾ). ಹೊಂದಿಕೆ; ಸಾಮ್ಯ ವಾಗಿರುವಿಕೆ; ಒಂದೇ 
ಸಂಬಂಧವಿರುವುದು (ಕ). 
ಒಪ್ಪಾರಿಗೋಡೆ - ಒಂದೇಕ್ರಮದಲ್ಲಿ ಕಟ್ಟಿದ ಗೋಡೆ; ಸಮ 
ನಾಗಿರುವ ಗೋಡೆ (ಉಕ. 8). 
[ದೇ. ॥ ತಮಿ. ಒಪ್ಪಾರಿ- ಹೋಲು, ಸಾನ್ಯವಿರು] 
ಒಪ್ಪಾರು, ಒಪ್ಪರೆ (ನಾ). ೧. ಒಂದು.ಕಡೆ, ಭಾಗ, --ಪಾರ್ಶ್ವ. 
೨: ಒಂದೇಕಡೆಗೆ ಇಳಿಜಾರಾಗಿರುವ ಛಾವಣಿ, “ಮನೆ: ಬಲಗಡೆ 
ನೀರಮನೆ ಮತ್ತು ಚಿಲ್ಲರೆ ಸಾಮಾನುಗಳನ್ನು ಅಡಕಿದ್ದ ಒಪ್ಪಾರು (ರಂಗಕ. 
೧೨೨) ; ಅಂಗಳದಲ್ಲಿದ್ದ ಒಪ್ಪಾರದ ಕಡೆಗೆ ನಡೆದೆ (ಪುನರು. ೨೭೭). 
೩. ಒಂದು ಭಾಗದ ಗದ್ದೆ: ಗದ್ದೆ ಬೆದ್ದಲು ವೊಪ್ಪಾರು ಮಕ್ಕಿಮೊರಡಿ 
ಹಕ್ಕಲು ಸುರುಹು (ಮೈಆರಿ. ೧೯೩೪, ೫೩-೪೨; 1405). ಒಪ್ಪರೆ ; 
೪. ಒಂದೇ ಕಡೆಗೆ ಬಂದ ಭಾರ: ಅವರಿಬ್ಬರೆ ಭಾರವೂ ದೋಣಿಯ 
ಒಂದೇ ಮಗ್ಗಲಿಗೆ ಆದದ್ದರಿಂದ, ಅದು ಒಪ್ಪರಿ£ರೆ3ಯಾಗಿ ನೀರ ಕಡೆಗೆ 
ಒಲಿಯಿತು (ಧಾರ್ಮಿತೇ. ೪೫). [ಒರ್‌ («ಆ ಒಂದ್ಳು) * ಪಾರ್ಕು] -, 


೧೨೬೩೮ 


20 


25 


40 


45 


ಒಪ್ಪಿರಿಸು 


ಒಪ್ಪಿ (ನಾ). ಜೂಜಾಟದಲ್ಲಿ ಒಂದು ಬಗೆ: ಇವಿಷ್ಟೇ ಅಲ್ಲದೆ ಲೆತ್ತ, 
ಪಗಡೆ, ರಾಯಬೊಗರ್ಕಿ ಸೊಲ್ಲೆ ಹ, ಬಾರುಗುತ್ತ (?), ಒಪ್ಪಿ (2),ಸರಿಬೆಸ 
ಮೊದಲಾದ ಜೂಜಿನಾಟಿಗಳನ್ನಾಡಿ "ವಿತ್ತನಾಶನ ಮಾಡು ವ ಜೂಜು 
ಗಾರರೂ ಅಲ್ಲಿ ಇದ್ದರು (ಕರ್ಣಾಜ. ೧೦೪). [?] 
ಒಪ್ಪಿಕೆ “ಒಪ್ಪುಗೆ' ನೋ. 
ಒಪ್ಪಿಗೆ "ಒಪ್ಪುಗೆ' ನೋ. 
ಒಪ್ಪಿಗೆನಿರೂಪ (ನಾ). ಸಮ್ಮತಿಸಿ ಕಳಿಸುವ ನಿರೂಪ: ನಮ್ಮ 
ಒಪ್ಪಿಗೆ ನಿರೂಪವೆಂದು ಕಾಣಿಸಿಕೊಂಡಿರುವ ಈ... ಹಣವನ್ನು ನಾವು 
ತೆರಲಾಗುವುದಿಲ್ಲ (ಬೆಟ್ಟಅ. ೬೦-೧೦). 
[ಒಪ್ಪಿಗೆ (ಆ ಒಪ್ಪುಗೆ) *ನಿರೂಪ] 
ಒಪ್ಪಿಗೆನಡೆ (ಕ). ಅನುಮತಿಯನ್ನು ಪಡೆ; ಸಮ್ಮತಿಯ ನ್ನು 
ತೆಗೆದುಕೊ : ಹುಡುಕಿದುದಾಯಿತು ಬೇರೊಂದು ಮನೆಯನು ಮನೆಯ 
ವರೊಪ್ಪಿಗೆವಡೆದು (ಇಂಚಾಪ. ೪೬-೧೮). 
[ಒಪ್ಪಿಗೆ (ಆ ಒಪ್ಪೆಗೆ) * ಪಡೈ] 
ಒಪ್ಪಿಡಿ "ಒರ್ನಿಡಿ' ನೋ. 
ಒಪ್ಪಿಡಿನಡು (ನಾ). ಒಂದು ಹಿಡಿಯಷ್ಟು (ತೆಳುವಾದ) ನಡು; 
ಸಣ್ಣ ನಡು : ಸಿಂಗ ನಡುವಿನೊಬ್ಬಡಿನಡುವುಗಳ ಸಣ್ಣನಡುವಿನಿಲ್ಲುಂಟಿಂಬ 
ನಡುವಿನಬಲೆಯರೈದೆ ಬರುತಿರ್ದರು (ಚೆಬಪು. ೩೭-೪೨); ಕಂಗೊಳಿಸುತಿ 
ಹೊಪ್ಪಿಡಿನಡುವಿನ .. . ನೋಹನಾಂಗಿಯರೈತಂದರಾಗ (ಕಂನವಿ. 
೯-೮೧). [ಒಪ್ಪಿಡಿ (ಆ ಒರ್ಪಿಡಿ) + ನಡ್ಡು] 
ಒಪ್ಪಿಡು, (ಕ್ರಿ). ೧. ಒಪ್ಪಿಗೆಕೊಡು; ಸಮ್ಮತಿಸು: ವಾಚಕ ಮಹ 
ನೀಯರೂ ಒಪ್ಪಿ ಡಬಹುದು (ನಾಡೋಜ. ೮೪). ೨. ಮನ್ನಿಸು; 
ಗೌರವಿಸು : ಯಾರಾದರೂ ಪ್ರೇಮದಿಂದ ಒಪ್ಪಿಟ್ಟು ಕರೆದಾಗ ನೀಡಿದ್ದೇ 
ಪ್ರಸಾದವೆಂದು ಸ್ವೀಕರಿಸುತ್ತಿದ್ದರು (ಶರೀಫ. ೬೨). 
ಒಪ್ಪಿಟ್ಟುಕೊ - ವಹಿಸಿಕೊಳ್ಳು : ಅವ್ವ ನರಹರಿಯನ್ನು ಒಪ್ಪಿಟ್ಟು 
ಕೊಂಡು , . , ಸುಬ್ಬಯ್ಯನ್ನಾರ "ನೋಡಸರಿ' ಎಂದಳು (ವೈನಿ. ೨೭). 
[ಒಪ್ಪು * ಇಡ್ಲು] 
ಒಪ್ಪಿಡ್ಕು (ಕ್ರಿ). ಒಪ್ಪುವನ್ನು ಇಡು ; ಮೆರುಗು ಕೊಡು: ಈ ಜ್ಞಾನ 
ಪೂರ್ಣಚಿಕ್ಕಗ್ರಂಥದಲ್ಲಿ ಕಾವ್ಶ್ಕಸೌಂದರ್ಯ ಬೆರೆತು `ವಜ್ರಕ್ಕೆ ಚಿನ್ನದ 
ಒಪ್ಪಿಟ್ಟಿಂತಾಗಿದೆ (ಧರ್ಮಸಾ. ೧೧೧). [ ಒಪ್ಪ * ಇಡು] 
ಒಪ್ಪಿತ (ನಾ). ೧. ಸಮ್ಮತಿ; ಅನುಮೋದನೆ: ವರವಿರೂಪಾಕ್ಷ 
ನೊಪ್ಪಿತದ ರಗಳೆಗಳನಾ ಪರಿಪರಿಯ ಶಿವಗಣಂಗಳ ಮೇಲೆ ಪೇಳ್ದು(ಜೆಬಪು. 
೬೨-೫೫) ; ಅವರೆ ಮನೆಗೆ ಬೆಂಕಿಹಾಕಿ ಉರಿಸಿಬಿಡುತ್ತೇನೆ. ನಿನಗೆ ಇದು 
ಒಪ್ಪಿತವೋ? (ಆರ್ಯಕ. ೨೬). ೨. ಸಹಿ; ರುಜು; ಅಂಕಿತ: 
ಬಯಿರಪ್ಪ ನಾಯಿಕನ ಒಪ್ಪಿತದ ಶಾಸನ (ಎಕ. 2೭೪1, ಚಿಕ್ಕನಾ. ೧-೪೧; 
1677); ನೋಟುಗಳನ್ನು ಬರೆದು ಪ್ರಭುವು ಒಪ್ಪಿತ ಹಾಕಿದನು 
(ಬೆಟ್ಟಿ ಹೊ. ೬೧). [ಒಪ್ಪು * -ಇತ 2] 
ಒಪ್ಪಿರ್‌ (ಕ್ರಿ). ಶೋಭಿಸು; ಅಲಂಕಾರಪ್ರಾಯವಾಗಿರು; ಅಂದ 
ವಾಗಿರು; ಪ್ರಕಾಶಮಾನವಾಗಿರು: ಹೈ ಮಂ ಕರ್ಣಾವತಂಸಂ 
ತನಗೆನೆ ಕರಮೊಪ್ಪಿರ್ದಳ" (ಅಜಿಪು. ೧-೧); ಮಹಾಚರಲಿಂಗ ಸಹಿತ 
ಸದ್ಗುರುವರಂ ಸಿದ್ಧವೀರೇಶನೊಪ್ಪಿರ್ದನು(ಚೆಬಪು. ೧-೨೧). 
[ಒಪ್ಪು * ಇರ್‌] 
ಒಪ್ಪಿರಿಸು (ಕ್ರಿ). ಶಮನಗೊಳಿಸು; ತಗ್ಗಿಸು: ಇಳಿವಶ್ರುಜಲಕೆ ಪುರು 
ಡಿಸುತೆ ನಡೆನೋಡುತಂ ಗದ್ಗ ದವನೊಪ್ಪಿರಿಸಿ ಪೊಗ(ಳಿ] ಲಟಲಟಸುವಂ 
ಉದ್ಗತಾನಂದಮಂ ನೂಂಕಿ ನೆನೆದುಬ್ಬುವಂ (ಬಸರ. ೩-೧೪೮) 
[ಒಪ್ಪು * ಇರಿಸು] 


ಒಪ್ಪಿಸು 


ಒಪ್ಪಿಸು, ಒಪ್ಪಯಿಸು, ಒಪ್ಪಯ್ಸು, ಒಪ್ಪೈಸು (ಕ್ರಿ). ೧. ಕೊಡು; 
ಅರ್ಪಿಸು: ರಾಮದೇನನು ಹೆಣ್ಣಅನಿಜಿದು ರಾಜಮಲ್ಲನ ಹೆಣ್ಣತಿ 
ಧಣ್ಣರವನು ಬಲ ಿಳತಿನ್ನೊ ಪ್ತಿ ಪ್ರಿಸಿದಲ್ಲಿಗೆ ಮೆಚ್ಚು ಕೊಟ್ಟ ಭೂಮಿ (ಎಕ. ೪॥, 
ಶಿಕಾರಿ. ೫೨-೧೩; 3577); "ಈತನಭೆಮಗೊಬ್ಬಸಿಮೆಲ್ಲಾ ಶಾಸ್ತ್ರಂಗಳುಮಂ 
ಕಲ್ಪಿಸಿ ಪಂಡಿತನಂ ಮಾಡಿ ನಿಮಗೊಪ್ಪಿಸುವೊಂ (ವಡ್ಡಾರಾ. ೭೪-೬); 
ಬೇಗಂ ತಂದೊಸ್ಪಿ ಸಲೊಡಂ (ಪಂಚತಂ. ೧೬೪-೧) ; ಪುಪ್ಪಸರನ ರಾಣಿಗೆ 
ಮೆಯ್ದೊಡವನುವೊಪ್ಪಿಸಿ ತುತಿಯ ಮಾಡಿದರು (ಮೋಹತ. ೧೭-೪೩); 
ಹಳುವಗಳ ಪರಿಮಳವ ಗಾಳಿಗೊಪ್ಪಿಸುತ (ಕಎಪು. ೪೭-೭). ೨. ತಿಳಿಸು; 
ನಿರೂಪಿಸು : ಬಗೆಯ ಬಯ್ಯೆಯನೊಪ್ಪಿಸುವಾಗಳ್‌ ನೀನೆ ವಲಂ ದೊರೆ 
ಪೇಟ್ಜಿಸೆಂ ಬಗೆದು ಕೇಳ್‌ (ಆದಿಪು. ೩-೩೩). ೩. ಸಮ್ಮತಿಸುವಂತೆ 
ಮಾಡು : ನಾನು ಅವರನ್ನು ಈ ಕಾರ್ಯಕ್ಕೆ ಒಪ್ಪಿಸುತ್ತೇನೆ (ರೂಢಿ) 
೪. ವಹಿಸು: ಇದರ ರಕ್ಷಣೆಯ ಭಾರವನ್ನು ನಿಮಗೆ ಒಪ್ಪಿಸಿದ್ದೇನೆ(ರೂಢಿ). 
ಒಪ್ಪಯಿಸು, : ೧. ಪರಿಪರಿಯ ವಸ್ತುಗಳ ತಂದಾ ತರಣಿವಂಶನರೇಣ್ಯ 
ಗೊಪ್ಪಯಿಸಿದರು ಕಾಣಿಕೆಯ (ಆನಂರಾ. ೭-೩-೨೫). ೪,.ಬಾಲೆಯರು 
ಹಿಡಿದಾಡುವೊಳ್ಳೆಯ ಕೀಲಬೊಂಬೆಯನದಣುಡಿಗೆಯಂ ಬಾಲೆ ತಂದಪೆನೆ 
ನುತ ಮನೆಯಿಂದೊಪ್ಪಯಿಸಿ [ಪಾಠಾಂ. ಯಿಂದಪ್ಪಯಿಸಿ] ಹೋಗೆ (ಬಸಪು. 
೧೪-೪). ಒಪ್ಪ ಯ್ಸು: ೩. ಬೇಗ ಗುರು ಒಪ್ಪಯ್ಸಿ ತನು ಪ್ರಸಾದ 
ವೆಂದು ಷಹ ತ್ರಿಕಾಲ ಮಾಡಹೇಳಿದ(ಬಸಹೆ. ಜಸ ಒಪ್ಪೈ ಸು: 
೧. ಶಿಶುವಿಂಗೆ ಗುಮ್ಮನಲ್ಲದೆ ದೆಸೆಯ ಬಲ್ಲವರಿಗುಂಟೀ ಭೀತಿ ನಿನ್ನ 
ಲಸದೊಲುಮೆ ಒಪ್ಪ ಸಿದವರಿಗುಂಟೀ (ಮೋಳಿಮಾ. ೬೫-೨೬೫). 
೪. ದಾನಮಂ... ಭವ್ಮಜನಕ್ಕೆ ನಾನೆಂತು ಮಾಡುವೆನೆನ್ನ ಬರ್ಪಿನ 
ಮಂತೆ ಮಾಡಿ ನಿರೆಂತರಂ ಎಂದು ಕೈಮುಗಿದು ಬೇಡಿಕೊಂಡು ಭರದಿಂ 
ದೊಪ್ಪೈಸಿ ಪೊಜಮಟ್ಟು (ಧರ್ಮಾಮೃ. ೧-೧೦೧, ೧೦೨). 
ಒಪ್ಪಿಸವೇಟ್‌ ಇ ಅರ್ಪಿಸುವಂತೆ ಹೇಳು: ಮಗನಂ ಕರೆದೊಪ್ಪಿಸ 
ವೇಟ ಮುಧಿಷ್ಮಿರಂಗೆ ಮುಂ ಗೆಲ್ಲ ವಸ್ತುನಾಹನಚಯಮಂ (ಪಂಪಭಾ. 
೬-೭೬). ಬಪ್ಪಿಸಿಕೊಡು - ಕೈವಶವಾಗಿ ಕೊಡು : ಬಾಲಿಕೆಯನೊಪ್ಪಸಿ 
ಕೊಟ್ಟರೇ ಮೃತ್ಯು ವಿನ ತಾಳಿಗೆಗೆ (ಕುವ್ಯಾಸ. ೧೫-೯೫); ತನ್ನ ತನುಮನ 
ಧನವನೊಪ್ಪಿಸಿಕೊಡಬೇಕು (ಪುರಂದ. ೧-೧೮೪-೧). ಒಪ್ಪಿಸಿಕೊಳ್ಳು - 
ಸ್ವೀಕರಿಸು: ಒಂದು ಬಂಡೀಲಿ ರನ್ನ ಒಂದು ಬಂಡೀಲಿ ಚಿನ್ನ 
ಮುಂದಾಲ ಬಂಡೀಲಿ ರಣಚೀರಿ ದೊಡ್ಡಮ್ಮ ಒಪ್ಪಿ ಸಿಕೊಳೆ ಕೈ ನಿನ್ನ 
ಹರಕೆಯ (ನನ್ನೂರು. ೫೧); ದೊರೆಗಳು , , .ಅರೋಗಣೆಯನ್ನು, ಒಪ್ಪಿಸಿ 
ಕೊಳ್ಳುತ್ತಿದ್ದರು (ಒಡೆಕ. ೫೨). ಗತಿಃ + ~ಇಸ್ಕು] 
ಒಪ್ಪು (ಕ್ರಿ). ೧. ಸಮ್ಮತಿಸು; ಅಂಗೀಕಾರ ಮಾಡು: “ಒಪ್ಪು - 
ಸೌಂದರ್ಯೆ ಆಂಗೀಕಾರೇ ಚೆ? (ಶಮಧಾ) ; ಅವನೊರ್ಬಂ ಮೇಲಪ್ಪ 
“ಕ ಜ್ವವ ನ ಅ ದು ಮಾಡದಿರ್ದಪನವನನೊಪ್ಪಲಆಯೆಂ (ಸಂಚ ತಂ. 
೩೯-೧); ತಪ್ಪದೇ ಸುರಲೋಕಕಾವಿನ್ನುಪ್ಪರಿಸಬೇಡವೆ ಕಕುಸ್ಥಜನೊಪ್ಪ 
ದಿರ್ದಡೆ ತೊಡಕು ನಿಮಗಹುದು (ತೊರರಾ. ೩-೯-೩೪) ; ಒಪ್ಪತಕ್ಕೆದ್ದಾ 
ದರೆ ಒಪ್ಪುತ್ತೇನೆ (ವಚಭಾ. ೩). ೨. ಪ್ರಕಾಶಿಸು; ಶೋಭಿಸು; ಹೊಳೆ; 
ಸೊಗಯಿಸು: ಭದ್ರವಾಹು ಸಚನ್ಹ)ಗುಪ್ತಮುನೀಂದ್ರ ಯುಗ್ಮದಿ 
ನೊಪ್ಪೆ ವಲ್‌ (ಎಕ. 11, ೩೧-೧ ; 650) ; ದಿವಿಜನೋ ಫಣಿನಾಯಕನೋ 
ಮನೋಭವನಿವಂ ಕರಮೊಸ್ಪಿದಂ (ಕವಿರಾ. ೧-೧೪೧) ; ಇಂತೊಪ್ಪುವಾ 
ದೇಶದೊಳಗೆ ಮೆಜಕಿದುದು... ಶಿವಪುರಂ (ತಿರುರ. ದೇ. ೨-೧೫); 
ಭದ್ರಾಕೃತಿಯೊಳೊಪ್ಪುವ . , . ವಿನಾಯಕ ಮಾಳ್ಪುದೆಮಗೆ ನಿರ್ವಿಘ್ನುತೆ 
ಯನು (ಜೈಮಿಭಾ. ೧-೩). ೩, ಯೋಗ್ಯವಾಗು; ಉಚಿತವಾಗು : 
ಎತ್ತಿಗೆ .ಪಿಣಿಲೊಪ್ಪುಗುಮಲ್ಲದೆ ಕೆಚ್ಚ ಲೊಪ್ಪದಾನಿಂಗೆ ಕೆಚ್ಚ 
ಲೊಪ್ಪು ಗುಮಲ್ಲದೆ ಪಿಣಿಲೊಪ್ನ ದು. (ಧರ್ಮಾಮೃ. ೬-೨೨೫) ; 


೧೨೭೯ 


ತೋ ಕ ಕ ಕ ಲ ಲೋ ವಂ ಜೇ ಬ ತ ಕು ಲಿ SS EEE EME ಲಾ EE Aas 


ಒಪಫ್ಸುಗೊಡು 


ಇಲ್ಲಿ ಭೀಷ್ಮನು ರಾಘವನನೆ ಬಲದಲ್ಲಿ ಜಾಂಬವನುಭಯ ವೀರರು ಬಲ್ಲಿ 
ದರು ಬಳಿಕುಳಿದ ಸುಭಟರ ಶೌರ್ಯನೊಪ್ಪು ವುದೇ (ಕುವ್ಯಾಭೀ. ೫) 

ಎಷ್ಟು ಚನ್ನಾಗಿ ಒಪ್ಪಿತು ಅವನಿಗೆ ಆ ಬಿರುದು (ನನ್ನ ಜೊ. ಸ ೪. ಬಳಕೆ 
ಯಲ್ಲಿರು ; ಪ್ರಸಿದ್ಧವಾಗು: ವರುಷವೆರಡಾಗೊಪ್ಪು ತಿಹ ಪುಷ್ಕರದ ನಡು 
ವಣ ಮಾನಸೋತ್ತರ ಗಿರಿಯುದಯವೈವತ್ತು ಸಾವಿರ ಹರಹು (ಕುವ್ಯಾಅ 
೭-೫೮). ೫. ಮೆಚ್ಚಿಕೆಯಾಗು ; ಒಗ್ಗು; ಮನಸ್ಸಿಗೆ ಸರಿಬೀಳು; 
ಒಡಂಬಡಿಕೆಯಾಗು : *ಸಂಗತಂ, ಹೃದಯಂಗಮಂ - ೨ ಮನಸ್ಸಿಗೆ 
ಒಪ್ಪಿದ ಮಾತು (ಸದ್ದಾಂ ತಿ. ೫೧); ಹೊಗಳ ತಿರಿದೆನು ಹಿಗ್ಗಿ ಮಾಲಿ 
ಗಟ್ಟಿ ಹೆನಿಲ್ಲಿ ನಾನವುಗಳನಿಂತು ನನಗೊಪ್ಪುವಂತೆ ಸಮಂತು (ಇಂಚಾಪ. 
೮೦-೮೮) ; ಅವನ ಮಾತು ನನಗೆ ಒಪ್ಪುವುದಿಲ್ಲ (ರೂಢಿ). ೬. ವ್ಯಕ್ತ 
ವಾಗಿ ಕಾಣಿಸು; ಪ್ರಕಟವಾಗು; ಮೈದೋರು : ಏಕಾಳಿಯೆಂಬಾ 
ಮಡಿವಳನ ಭಕ್ತಿ ಛಲದ ಭಾಷೆಯುಮೊಪ್ಪಿತಲ್ಲದೆ ಬಳಿಕವೀ ಸಾಮರ್ಥ,ವೀ 
ನಿಶ್ಚಲಭಕ್ತಿಯುಮಾ ಮಹತ್ವವ ನಾವಜಕಿಯೆವು (ಬಸಪ. ಗಿ 

ಎರಡು ತೆಜದೊಳಗೊಪ್ಪು ` « « ಕಣ್ಣೆ ಸೆದುದು (ಚೆಬಪು. ೪೨-೧೫); 
ಕಣ್ಣೊಪ್ಪಿದಂ ಶಂಕರಂ (ಶಬಶಂ. ಜಾ? 

'ಒಪ್ಪಿಕೊಳ್‌-ಸಮ್ಮತಿಸು: ತಪ್ಪುಗಳನೆಲ್ಲ ನೀನೊಪ್ಪಿಕೊಳ್ಳೊ ನಮ್ಮಪ್ಪ 
ಕಾಯಬೇಕು ತಿಮ್ಮಪ್ಪ ನೀನೆ (ಪುರಂದ. ೧-೧೭೭ ಪಲ್ಲವಿ) ; ಹಣಕ್ಕಾಗಿ 
ತಮ್ಮ ವಿದ್ಯೆಯನ್ನು ಅವರು ಎಂದೂ ಮಾರಿಕೊಳ್ಳದಿದ್ದರೂ ಗೌರವದ, 
ವಿಶ್ವಾಸದ ಕೊಡುಗೆಯನ್ನವರು ಒಪ್ಪಿಕೊಳ್ಳಲೇ ಬೇಕಾಗುತ್ತಿತ್ತು( ಹೊಸಕ್ಷಿ. 
೪೨) ; ತುಪ್ರದಂಥ ಮಾತಿಗೆ ಒಪ್ಪಿಕೊಂಡು ತಿಪ್ಪೇ ಪಾಲಾದ (ಗಾದೆ). 

[ಡೇ. ॥ ತಮಿ. ಒಪ್ಪು; ಮಲ. ಒಳ್ಳು ; ತುಳು. ಒಪ್ಪಿ; 
ಕೊಡ. ಒಪ್ಪ್‌ ; ತೆಲು. ಒಪ್ಪು] 
ಒಪ್ಪು, (ನಾ) ೧. ಒಪ್ಪಿಗೆ; ಸಮ್ಮತಿ. ಷ್ಟು ಪರಾ 
೨. ಒಪ್ಪಿಸುವ ವಸ್ತು ; ಕೂಡುವ ವಸ್ತು. "ಒಪ್ಪು 4! ಪರಾ. 
೩. ಚೆಲುವು ; ಬೆಡಗು; ಸೌಂ ದ ರ್ಯ: ಕೊಸಗಿನ ಪೂವಿನೊಪ್ಪು 
ಸುರಹೊನ್ನೆಯ ಪುಷ್ಪದ ಚೆಲ್ವು ಪೆಂಪುವೆತ್ತೆಸಕೆದಿನಿರ್ದ ಸಂಪಗೆಯ ಪೂವಿ 
ನೊಳಾದ ಬೆಡಂಗು ನಾಡೆ ರಂಜಿಸೆ (ಧರ್ಮಾಮೃ. ೧೩-೧೩). ೪. ಅತಿ 
ಶಯ; ಹಿರಿಮೆ; ಮೇಲ್ಮೆ; ಗೌರವ: ಉದಯಕುಧರಡೊಪ್ಪೆ 
[ಪಾಠಾಂ. ಕ್ಪೆ]ನಿತು ಬಸುಅಕೊಳು ಪೊಕ್ಕೆ ಮಿತ್ರನ ತೇಜಮಂ ಕೆಡಿಸಿ 
ಕನಲುವಸ್ತಾಚಳದ ಗೌರವವೆನಿತು (ಬಸಪು. ೧೯-೨೮). ೫. ಯೋಗ್ಯ 
ವಾದುದು ; ಉಚಿತವಾದುದು : ಹರಿಗೋಲನೇರಿಸಿ ಹರಿವ ಪ್ರವಾಹ 
ದೊಳುರುಳಿಸುವುದು ನಿನಗೊಪ್ಪೆ ಕರವಿಡಿದುದೆ ತಪ್ಪೆ (ಶಾಕುಂತ. 
೬೮ ಅಡಿಟ). [೮ ಒಪ್ಪು. ! ತಮಿ. ಮಲ, ತುಳು. ತೆಲು. ಒಪ್ಪು) 
ಒಪ್ಪುಗೆ, ಒನ್ಪಿಕೆ, ಒಪ್ಪಿಗೆ (ನಾ). ಸಮ್ಮ ತಿ; ಅನುಮೋದನೆ 
(ಕ). ಒಪ್ಪಿಕೆ: (8). ಒಪ್ಪಿಗೆ: ತಮ್ಮ ಒಪ್ಪಿಗೆ ಕೊಟ್ಟರೆ ಕಾರ್ಯ 
ಪ್ರಾರಂಭಿಸುತ್ತವೆ (ರೂಢಿ). "ಒಪ್ಪಿಗೆನಿರೂಪ' ಪರಾ. 
ಒಪ್ಪಿಗೆಯಾಗು - ಸಮ್ಮತಿಗೆ ಬರು; ಅಭಿಮತವಾಗು ; ಇಷ್ಟ 
ವಾಗು : ಆ ರಾಮಭಟ್ಟರು ಅಂದೆ ಬೇಸಗೆಯೊಳು ತಂದೆಗೆ ಒಪ್ಪಿಗೆ 
ಯಾಗೆ ಬ ಬ್ರಹ್ಮೋಸಡೇಶವನಿತ್ತ ರಾದರದೊಳು (ಇಂಚಾಪ. ೧೮-೭೬). 
[ಒಪ್ಪು * -ಗ್ಗೆ] 
ಒಪ್ಪುಗೊಡು (ಕ್ರಿ). ಒಪ್ಪಿಸು; ಸಮರ್ನಿಸು : ಸಮಸ್ತರಾಜ್ಯ ಪದಮಂ 

ಗ ಒಪ್ಪುಗೊಟ್ಟು ಯ ೫೯೦); ಆರಾಧನಂಗೆಯ್ದು ಸಂಪ್ರೀತಿ 
ಕೈ ಮಾ ಆ! ಗೌರಪದಹಾಯಕರ ಸಕಲಸಂಪತ್ಸಂತತಿಯನಂತಿಕೊಪ್ಪು 
ಗೊಟ್ಟು (ಪ ದ್ಮರಾ. ೪-೧೧); ಧುರದೊಳೊಡೆಯನನೊಪ್ಪುಗೊಟ್ಟೊಳ 
ಸರಿನ ಭಂಡನು ಪಿಸುಣನೇ (ಜೀವಂಚ. ೫-೭೫). 

[ಒಪ್ಪು * ಕೊಡು) 


15 


20 


43 


ಒಪ್ಪುಗೊಳ್‌ 


ಒಪ್ಪುಗೊಳ್‌, ಒಪ್ಪುಗೊಳು, ಒಪ್ಪುಗೊಳ್ಳು (ಕ್ರಿ). ೧. ತೆಗೆದು 


ಕೊಳ್ಳು; ಸ್ವೀಕರಿಸು; ಅಂಗೀಕರಿಸು: ಭಾನುಮತಿಗೆ ನಿನ್ನಾಣ್ಮ 


ನುಮಂ ನಿನ್ನ ಮಯ್ದುನನುಮಂ ನೀನೊಪ್ಪುಗೊಳ್ಳೆಂಬುದು0 (ಪಂಪಭಾ. 
೭-೩೮) ; ಧರಣೀಚಕ್ರಮನೊಪ್ಪುಗೊರ್ಳ್‌ ಬಗೆಯದಿರ್‌' ವಿದ್ವೇಷಮಂ 
(ಗದಾಯು. ೭-೪೪) ; ಅರ್ಪಿಸಿದ ಪ್ರಸಾದಮುಮನೊಪ್ಪುಗೊಂಬ ಪ್ರಸಾದಿ 
(ದೀಕ್ಪ್ಸಾ ಬೋ. ೧೩೧-೧೮); ಕದಡದಿರು ಹೆದಜದಿರು ಒಪ್ಪುಗೊಂಡಿಹ 
ನೀಶ್ವರೆಂ (ಬಸಪು. ೨೪-೧೯) ; ಸಾತ್ತಿಕಮೂರ್ತಿ... ನಿತ್ಯತ್ವಮನೊಪ್ಪು 
ಗೊಳ್ಳೆ (ವಸ್ತವಂ. ೮೯). ಒಪ್ಪುಗೊಳು : ೨. ಒಪ್ಪು; ಸಮ್ಮತಿಸು : 
ಇಕ್ಕೆಯ್ಯ ಮುಗಿದು ಕಾಳೆಗ ಚೇಡ ಹೋಗೆನುತೊಕ್ಕಣಿಸಿದರೊಪ್ಪುಗೊಳದೆ 
(ಮೋಹತ. ೩೪-೩೮). ಒಪ್ಪ್ಪುಗೊಳ್ಳು : ೧. ಕಂದನನು ಕೊಡುವೊಡೆ 
ಸೊಡಲ್ಲದೊಡಿಂದು ನೀನದನೊಪ್ಪು ಗೊಳ್ಳೆಂದಿರಿಸಿ ಮುಗುಳಿದನು(ಸಾಳ್ವಭಾ. 
೧೧-೨೧). ೨. ಜನನದ ನೆಲೆಯನಜುಹಿದೊಡೊಪ್ಪು ಗೊಂಬುದಕಲಸಿಕೆಯ 
ದೇನಿದ್ದುದು (ತೊರರಾ. ೧-೧೬-೨೬). [ಒಪ್ಪ * ಕೊಳ್‌] 

ಒಪ್ಪುಗೊಳಿಸು (ಕ್ರಿ). ೧. ಹೊಂದಿಸು; ಉಂಟುಮಾಡು: ಕಳೆಯ 
ಲಿಂಗದೊಳೊಚ್ಚತನನೊಪ್ಪುಗೊಳಿಸಿದಾ ಕರುಣಿ ಗುರು(ಕವಿಡ. 11, ೧೨೪ 
ಪುರದಮಲ್ಲಯ್ಯನ ವ ಚ ನ). ೨. ಸ್ವೀಕರಿಸುವಂತೆ ಮಾಡು; ಒಡಂ 
ಬಡಿಸು; ಮನವೊಪ್ಪಿಸು: ಮಂತ್ರಿಪನಂ ಸಂಧಿಸಿ ಸಂಧಿಕಾರ್ಯೋಚಿತ 
ವಚನನಿಚಯದಿನೊಪ್ಪುಗೊಳಿಸಿ (ರಾಜಶೇ. ೬-೧೩೨ ವ). 

[ಒಪ್ಪುಗೊಳ್‌ + -ಇಸ್ಕು] 

ಒಪ್ಪುಗೊಳು "ಒಪ್ಪುಗೊಳ್‌' ನೋ. 

ಒಪ್ಪುಗೊಳ್ಳು "ಒಪ್ಪುಗೊಳ್‌' ನೋ. 

ಒಪ್ಪುದಾಳ್‌ (ಕ್ರಿ). ಸೊಗಸನ್ನು ತಾಳು; ಸೊಬಗನ್ನು ಪಡೆ: 
ಪಾಣಿಸಲ್ಲವಂಗಳ ಗೆಡೆಗೊಂಡ ಕೆಂಪು ಕರಮೊಪ್ಪಿರೆ ಶೋಭೆಯಿನೊಪ್ಪು 
ದಾಳ್ವೆ ಕೋಮಳೆಯರ್‌ (ಧರ್ಮಾಮೃ. ೪-೧೪೫). 

'[ಒಪ್ಪ್ಯು * ತಾಳ್ಕ್‌] 

ಒಪ್ಪುನುಡಿ (ನಾ). ಒಪ್ಪುವ ಮಾತು; ಹೊಂದಿಕೆಯಾದ ನುಡಿ: 
ಕನ್ನಡದಿಂಪು ಸಕ್ಕಜದೊಪ್ಪುನುಡಿಗಳ ಬಿನ್ನಣಮುಚಿತರಸದ ಪೆಂಪು 
(ಕ್ರಿಭುತಿ. ೧೮-3). [ಒಪ್ಪು] * ನುಡ್ಡಿ] 

ಒಪ್ಪುರುಷ (ನೌಶ. ೧. ಒಬ್ಬ ಪುರುಷ. ೨. ಒಬ್ಬ ಪುರುಷನ 
ಪ್ರಮಾಣ; ಒಂದಾಳುದ್ದ : ಸೊಗಯಿಪ ನೇಜಲಿಂ ಬಡಗ ಮೂಜು 
ಮೊಆಂ ತರದಿಂದಮಾಗಿ ನೀನಗುಲಾಸೆ ಕಪ್ಪೆಯೊಪ್ಪುರುಸದೊಳ್‌ ಸಲೆ 
. * . ಇರ್ಪುರುಷಪ್ರ ಮಾಣದಿಂದೊಗೆವುದು ನೀರಧಾರೆ (ಆಟ್ಟಿಮ. ೧೧-೪); 
ಕುಲಿಿಮಾಟ್ಪುದೊಪ್ಪು ರುಷದೊಳ್‌ ಪೊಗೆವರ್ಣದ ಪಾವು (ಅಟ್ಟಮ. 
೧೧-೨೩). [ಒರ್‌ (ಆ. ಒಂದ್ಕು) * ಪುರುಷ] 

ಒಪ್ಪುವಡೆ (ಕ್ರಿ). ಚೆಲುವಾಗು; ಸುಂದರವಾಗು; ಅತಿಶಯವಾಗು : 
ತತ್ಪುರದಿನಶಶಿನಿಧಿಗಳುನ್ನತಿಕೆಯೊಳೊಪ್ಪು ನಡೆದೆ ಪಗಡೆಯ ನಾಲ್ಲರ 
ದಂತೊಪ್ಪಿದುವು (ಜಯ ಕಾ. ೧-೫೫); ಒಪ್ಪುವಡೆದ ಮಾತಹುದಿದು 
(ಮೋಹತ. ೧೩-೧೦) ; ತನ್ನಿನಿಯನ ತಾಯ್‌ತಂಡೆಯ ಕುಲಗಳನುನ್ನತಿ 
ಗೈದೊಪ್ಪು ವಡೆದು ಮನ್ನಣೆವೆತ್ತ ಸಾಧ್ವಿಯೆರ ಮಹಿಮೆಗಳ ಸನ್ನುತಿಸು 
ವಡೆನ್ನಳನೆ (ಹದಿಬ. ೨-೧೧). [ಒಪ್ಪು * ಪಡೆ] 

ಒಪ್ಪುವಿಕೆ (ನಾ). ಸಮ್ಮತಿ; ಅನುಮೋದನೆ: ಸಂನಿತ್‌ ಆಗೂಃ 
*«« ಪ್ರತಿಶ್ರವ।, ಸಮಾಧಿಃ - ೧೦ ಅಂಗೀಕಾರದ ಹೆಸರುಗಳು. ಅಂದರೆ 
ನನಗಿರಲಿಯೆಂಡೊ ಪ ವಿಕೆ (ಸಿದ್ಧಾಂತಿ. ೪೩). 

[ಒಪ್ಪು * -ಇಕೆ] 

ಒಪ್ಪುನೀಳ್ಯೆ (ನಾ). (ಮದುವೆಯಲ್ಲಿ) ಒಪ್ಪಂದ ಸೂಚಕವಾಗಿ 

ಕೊಡುವ ವೀಳ್ಯ (ಎಸಮೈ, ೩೪, ೧೩), [ಒಪ್ಪು ನೀಳ] 


೧೬೪0 


pS 


0 


pe 


5 


20 


30 


35 


ಒಬ್ಬಾಗು ಂಟಿ 


ಒಪ್ಪುವೆಯಿ (ಕ್ರಿ). ಚೆಲುವಾಗು ; ಆಂದವಡೆ: ಪೊನ್ನ ತೋರಣದಿಂ 
ದುಕೂಲದ ಸೂಸಕಂಗಳಿನೊಪ್ಪುವೆತ್ತುನ್ನತಧ್ವಜದೋಳಿಯಿಂ ಬಿಡು 
ಮುತ್ತಿನಿಂ ಕಡುಶೋಭಿನವೆತ್ತು (ಧರಮ್ಮಾ೯ಮೃ . ೬-೪೮); ಹೊಳೆವ 
ಹೊಂಬೊಗರಿಗೆ ಬೆವಟಿಕ್ಯಿ ಕೈಯಾರ ಬೆಳಗಿದೊಡೊಪ್ಪುವೆತ್ತ ಆಳಲುವ 
ರತಿಯುರಸ್ತಳದೆ ಭಸ್ಮಾಂಕಿತ ಕಳಸಕುಚಂಗಳೊಸ್ಪಿದುವು (ಮೋಹತ. 
೮-೨೨). [ಒಪ್ಪು * ಪೆಜ್ಮು) 

ಒಪ್ಸೆ, (ನಾ). ಮೆರುಗು; ಹೊಳವು: ಆಗ ಅವಳ ಬಾಲ್ಕದಲ್ಲಿದ್ದ 
ನಿಷ್ಕಳಂಕ ಬುದ್ಧಿ ಯಿಂದ ಅವಳ ಚೆಲ್ವಿಕೆಗೆ ಕೊಡುತ್ತಿದ್ದ ಒಪ್ಪೆಯು ಈಗ 
ತಗ್ಗಿದೆ (ನಿಷ್ಕಾಮ. ೧೪). [ಆ ಒಪ್ಪ] 

ಒಪ್ಪೈ (ನಾ). ಸಣ್ಣ ಮಕ್ಕಳ ಹೊಟ್ಟಿ (8). [?] 

ಒಪ್ಪೆಜ್ಜೆ (ನಾ). ೧. ಒಂದು ಹೆಜ್ಜೆ. ೨. (ಆಲಂ) ಅತಿಸ್ವಲ್ಪ: 
ಉಪ್ಪವಳ್ಳಿಯನರಿಂಗೆಜಕಿಯಿಂ ಮೇಗೆ ಕೆಜಿಯ ಕೋಡಿಯಿಂ ಕೊಂಚಾಳದ 
ಹೊಳೆಯಿಂದತ್ತ ಹಡುವಲುಪಳ್ಳಿ ಯವರಿಂಗೊಪ್ಪೆಜ್ಜೆ ನೆಲಕ್ಕೆ ಸ್ವಾಮ್ಮವಿಲ್ಲ 
(ಮೈಆರಿ, ೧೯೩೨, ೧೨-೮ ; 1190). 

[ಜರ್‌ (ಆ. ಬಂದ್ಳು) * ಪೆಜ್ಜೆ (ಆ ಪಜ್ಜೆ)] 

ಒಪ್ಪೈಸು "ಒಪ್ಪಿಸು? ಕೋ. 

ಒಪ್ಪೊತ್ತು "ಒರ್ಪೊಟ್ಟು' ನೋ. 

ಒಬ್ಬ "ಒರ್ವ' ನೋ. 

ಒಬ್ಬಂಟಿ "“ಒಬ್ಬೊಂಟಿ? ನೋ. 

ಒಬ್ಬಂಟಗೆ "ಒಬ್ಬೊಂಟಗ' ನೋ. | 

ಒಬ್ಬಟ್ಟು (ನಾ). ೧. ಹೊರಣ ಮತ್ತು ಕಣಕದಿಂದ ಮಾಡುವ 
ಒಂದು ಭಕ್ಷ್ಯ; ಹೋಳಿಗೆ: ಪರಿಪರಿಯ ಕಾಯ್ದಲ್ಯ ಕಲಸೋಗರ 
ಗಳೊಬ್ಬಟ್ಟುಂಡೆ ಚಕ್ಕುಲಿಕರಜಿಕಾಯ್ಬಾಯಸಗಳಿಂದಲಿ ಬೀಗರೌತಣವಾ 
ಆದರದೊಳ್‌ ನೆರೆಮಾಡಿಸುತ (ಅರ್ಚಾವಿ., ೧೭-೬೨, ೭೩); 
ನಿತ್ಯವೂ ಒಬ್ಬಟ್ಟು ಪಾಯಸ ತಿಂದುತಿಂದು ಅತ್ತೆಯ ಬಾಯಿ ಸಪ್ಪೆಬಿದ್ದು 
ಹೋಯಿತು (ಹುಟ್ಟಹ. ೫೩); ನಾನಿನ್ನು ಮಡಿ ಉಟ್ಟುಕೊಂಡು ಒಬ್ಬಟ್ಟು, 
ಕರಿಗಡಬು ಮಾಡಿ ಹಬ್ಬದ ಅಡಿಗೆ ಮಾಡಬೇಕು (ಕೀಲುಗೊಂ. ೧೭); 
ಲಕ್ಷಿ ದೇವಮ್ಮ ನವರು ಹಬ್ಬದ ಅಡಿಗೆಯನ್ನೆಲ್ಲಾ ಮುಗಿಸಿ ಒಬ್ಬಟ್ಟು 
ತಟ್ಟುತ್ತಾ ಕುಳಿತಿದ್ದರು (ಇಬದು. ೬೪). ೨. (ಆಲಂ) ಏಟು; 
ಹೊಡೆತ: ಒಂದೆರಡು ಬಿಸಿಬಿಸಿ ಒಬ್ಬಟ್ಟು ಕೊಡಲೊ ? (ರೂಢಿ). 

(ಜೇ. ॥ ತೆಲು. ಒಬ್ಬಟ್ಟು] ` 

ಒಬ್ಬಣ್ಣಿಗೆ (ನಾ). ಒಂದೇ ಬಣ್ಣ (?): ಓಂಜಯಪರಮೇಸ್ವರ 
ಪರಮಾತ್ಮನೀಸ್ವರನುರ್ವ್ವೀ ಪರ್ವ್ವಿಯಡಂಗಿವನಾ ಕೊಂಡಿ ಪ್ಪ ನು9 
ವೊಬ್ಬಣ್ಣಿಗೆಯಾಗಿ ಯೋಗಿಮನದಳದೆ ಮನ (ಕಇ. 17, ೪೧-೨ ; 1255). 

[ಒರ್‌ (ಆ ಒಂದ್ಕು) * ಬಣ್ಣಿಗೆ] 

ಒಬ್ಬಳೆ (ನಾ). ಒಂದು ಬಳ್ಳದ ಪ್ರಮಾಣ: ತಿಲಂ ನಿಸ್ತ್ರೈಲಮಾಗಿ 
ಪೊಡೊಬ್ಬಳಮೇಣಿಬ್ಬಳಮೆಣ್ಣೆಯಪ್ಪೊಡೆ ಭಯಂ (ಲೋಕೋಪ. ೪-೫೭) ; 
ಹೊಜಗಣ ಭತ್ತವಂ ತಂದಟಿವಲ್ಲಿ ಮೂಲೆವತ್ತ ಹೇಜಕಿಂಗೊಬ್ಬಳ ಫುಳಗಣ 
ಭಣ್ಣಿಗೆ ಮೂಗು (ಸೌಇಇ. IX-i, ೨೦೦-೨೬; 1121); ಒಂದು 
ಕಜುವಿಂಗೊಬ್ಬಳಂ ಭಾನ್ಮಮಂ ಕೊಂಡು ಬಂದು ಜೀವಿಪ್ಪುದೆನಲಂತದಂ 
ಕೈಕೊಂಡು (ಚಂಡೇರ. ೬೩-೨೧) ; ಮನೆಯಿಂದಾವಗಂ ತಂದೆಣ್ಣೆವಾಲಂ 
ತೀವಿ ಬಟ್ಟಿ ಲೊಳೊಬ್ಬಳವನಿಂ ತಳೆದುಕೊಂಡೊಯ್ದು ಈವೆಂ (ಬಸಪು. 

[ಒರ್‌ (£ ಒಂದ್ಕು) + ಬಳ್ಳ (ಆ ಬಳ್ಳ)) 

ಒಬ್ಬಾಗುಂಟಿ (ನಾ). ಒಬ್ಬಾತನ ಹೆಸರು: ಪ್ರಭುಮಬ್ಲನೊಬ್ಬಾಗುಣ್ಬ 
ನಳಿಯನ್ಪುಡಗಲು ಕೊಳ್ಳುತ್ತಿರೆ (ಎಕ. ೫11, ತಿಸಟೂ. ೪೭-೭; 880). 


[?) 


೧೪-೨೫). 


ಒಬ್ಬಾಡಿ 


ಒಬ್ಬಾಡಿ (ನಾ). ಒಂದು ಊರಿನ ಹೆಸರು (?) : ವೊಒ3 ಬ್ಬಾಡಿಯ 
ನಿಭಗಿಯಲ್ಲಿ (ಬೊಂಕಶಾ. ೧೯೩೯, ಜಮಖಂಡಿ. ೬೮-೧೯; ?). [?) 
ಒಬ್ಬಿ (ಅ). ಒಮ್ಮೆ; ಒಂದುಸಲ (8). [1] 
ಒಬ್ಬುದ್ಧಿ (ನಾ). ಒಂದೇ ಮನಸ್ಸು; ಏಕಚಿತ್ತ : ಇಬ್ಬರು ನಮಗೆ 
ಸ್ವಾಮಿಗಳೆಂದು ಸಖರೆಲ್ಲರೊಬ್ಬುದ್ಧಿಯಾಗಿ ನೋಡುವರು (ಭರಚ. 
೫೨-೩೬); ಶ್ರದ್ಧೆ ಯಲ್ಲಿ ನೀವಿಂತು ಬಿಡದೊಬ್ಬುದ್ಧಿ ಯಲಿ ಭಜಿಸುವುದು 
(ನಿಭಾಗ. ೪-೧೬-೩೫) ; (ನಿಭಾಗ. ೧೦-೨೨-೨೦ ನೋ). 
[ಒರ್‌ (ಆ. ಒಂದ್ಕು) * ಬುದ್ಧಿ) 
ಒಬ್ಬುಳಿ, "ಒರ್ವುಳಿ' ನೋ. 
ಒಬ್ಬುಳ್ಳಿ "ಒರ್ವುಟೀ' ನೋ. 
ಒಬ್ಬುಳಿಕೆ "ಒರ್ಬುಳಿಕೆ' ನೋ. 
ಒಬ್ಬುಳಿಕ್ಕು, ಒಬ್ಬುಳಿಯಿಕ್ಳು (ಕ್ರಿ). ಒಂದೆಡೆ ಇಡು ; ಕೂಡಿಡು : 
- ಶ್ರೇಣಿಕಂ ನೋಡಿಯಾ ಪರಿಯಾಣಂಗಳನೊಬ್ಬುಳಿಕ್ಕಿ ಎಡದ ಕೈಯೊ 
ಳೊಂದು ತುತ್ತಂ ಸುನಕಂಗಳಿಗೀಡಾಡಿ (ಪುಣ್ಮಾಸ್ತ್ರ. ೩-೯ ವ); ಎಲಗತಿ 
ಡಾಳೆ ನೀಂ ತ್ರಿಜಗಲೋಕದ ಚೆಲ್ವುಮನೊಬ್ಬುಳಿಕ್ಕಿದಂತಲಸದೆ ಪದ್ಮಜಂ 
ಸಮೆದನೆಂಬವೊಲೊಪ್ಪುವ ದೇಸಿಕಾರ್ತಿ (ಪು ಹ್ಯಾ ಸ್ತ್ರ. ೫-೨೬) ; ನಾನಾ 
ವ್ಯವಹಾರದೊಳಂ ದೀನಾರೆಮನೊಬ್ಬುಳಿಕ್ಕಿ ನಾಮತಿಭರದಿಂ ತಾನದ ಭಕ್ಷಿಸಿ 
(ಪಣ್ಕಾಸ್ತ್ರ. ೧೨-೧೪). ಒಬ್ಬುಳಿಯಿ ಕ್ಕು: ಕದಲಿದೆ ಕರಣಂಗಳ 
ನೊಬ್ಬುಳಿಯಿಕ್ಕಿ ಹೃದಯಾಂಬುಜಮಧ್ಯದೊಳಗೆ ಮದನಾರಿಯ ಮನೆ 
ಗೊಳಿಸಿ ಸಮಾಧಿಯೊಳೊದಪಿರ್ದನಾ ರಾಯಕುವರ (ಕುರಾಸಾಂ. 
೪೬-೪೩). [ಒಬ್ಬುಳ್ಳಿ (ಆ ಒರ್ವುಟಕಿ) + ಇಕ್ಕು] 
ಒಬ್ಬುಳಿಗೂಡು "ಒರ್ಬುಳಿಗೂಡು' ನೋ. 
ಒಬ್ಬುಳಿಗೆಯ್‌ "ಒರ್ವುಳಿಗೆಯ್‌' ನೋ. 
ಒಬ್ಬುಳಿಗೊಳ್‌ "ಒರ್ಪುಳಿಗೊಳ್‌ ' ನೋ. 
ಒಬ್ಬುಳಿಯಿಕ್ಕು “ಒಬ್ಬುಳಿಕ್ಕು? ನೋ. 
ಒಬ್ಬುಳಿಸು "ಒರ್ಬುಳಿಸು' ನೋ. 
ಒಬ್ಬೆ, "ಒಲಕ್ತಿ' ನೋ. 
ಒಬ್ಬೈ "ಒರ್ಬಿ' ನೋ. 
ಒಬ್ಬೆರಕೆ (ನಾ). (?) : ನೆಲ್ಲಿಚಟ್ಟನು ರಾತ್ರಿಯಲ್ಲಿ ನೀರಿನಲ್ಲಿ ನನೆಹಾಕಿ 
ಬೆಳಗಾಗೆ ಹಸುವಿನ ಹಾಲಿನೊಳರೆದು ಸಪ್ಪೆ ತುಪ್ಪವನೆತ್ತಿಕೊಂಡು ಅಮೇಲೆ 
ಈ ಹಾಲಿನಲ್ಲಿ ಅರೆದ ನೆಲ್ಲಿಚೆಟ್ಟನ್ನು ಬೆರಸಿ ಮೈಗೆ ಅಂಗೈಯಂಗಾಲಿಗೆ 
ಸಹ ತಿಕ್ಕಿ ಒಬ್ಬೆರಕೆ ಮಾಡಿದ ನೀರನು ಮಿಂದು ಹಾಲಿನಲ್ಲಿ ಪರಮಾನ್ನವ 
ಮಾಡಿ ಕೊಸತುಪ್ಪವ ಹಾಕಿಕೊಂಡು ಊಟಮಾಡಿ ಅಮೇಲೆ ಎಸರನ್ನವನು 
ಣ್ಣಲು ದೇಹದೆ ಸಕಲ ಉಸ್ಕವೂ ಪರಿಹಾರಮಕ್ಕುಂ (ಸಕವೈ. ೧೪೧). 
[ಒರ್‌ (ಆ ಒಂದ್ಕು) + ಬೆರಕೆ) 
ಒಬ್ಬೆರಲ್‌ "ಒರ್ವೆರಲ್‌? ನೋ. 
ಒಬ್ಬೆರಳು "ಒರ್ವೆರಲ್‌' ನೋ. 
ಒಬ್ಬೆಸು (ಕ್ರಿ). ವಿನಿಮಯ ಮಾಡು (?) : ಒಂದು ಕಾಲದಕ್ಕಿ ಸಿಕ್ಕಿದರೆ 
ಅಕ್ಕಿಯ ಕೊಟ್ಟು ಬಾಳ ಒಬ್ಬೆಸುವರು ತೋಟಕ್ಕೆ (Aa. 12-11, 
೪೪೪೨೩೭ ; 1433). [2] 
ಒಬ್ಬೊಂಟ, ಒಬ್ಬಂಟಿ (ನಾ): ೧. ಏಕಾಕಿ: ಯಾರವನು ಒಬ್ಬೊಂಟ 
ಎಚ್ಚರಿರುವವನು (ನೆಲಮು. ೮೬). ೨. ಏಕಾಕಿನಿ: ಅವಳನ್ನು ಒಬ್ಬೊಂಟ 
ಯಾಗಿ ಮಾಡಿ ಈಗ ಪುನಃ ನೀವೇ ಬಂದು ಈ ಮಾತನ್ನು ಹೇಳುತ್ತೀರಿ 
(ದೇವೀ ಚಾ; ೨೮). ಒಬ್ಬಂಟಿ: ೧. ಅವರು ಬಹಳ ದಿನಗಳಿಂದಲೂ 
ಒಬ್ಬಂಟಯಾಗಿಯೇ ಇದ್ದಾರೆ (ರೂಢಿ). 
[ಒಬ್ಬ (೮ ಒರ್ವ) * ಒಂಟ್ಯ) 


೧೨೪ಗಿ 


25 


33 


40 


ಒಮ್ಮನಸೊಲಗೆ 


ಒಬ್ಬೊಂಟಿಗ, ಒಬ್ಬಂಟಗ (ನಾ). ಒಂಓಯಾಗಿರುವವನು; 
ಏಕಾಕಿ: ಅವರ ಸಂಗವನ್ನು ಬಯಸದೆ ಒಬ್ಬೊಂಟಗನಾಗಿಯೇ ಕಾಲ 
ಕಳೆಯುತ್ತಿದ್ದೆನು (ಮಣಿಸ. ೨). ಒಬ್ಬಂಟಿಗೆ: ಮನೆಯಲ್ಲಿ ಅವನು 
ಒಬ್ಬಂಟಗನಾಗಿರುವನು (ಮುಂಗಾಮು. ೨೭); ಆವತ್ತಿನಿಂದ ಹಾಗಾದರೆ” 
ನೀವು ಇಲ್ಲಿ ಒಬ್ಬಂಓಗರೇ ಇದ್ದೀರೀ! (ಭಾರತಿ. ೩೭). 
`[ಒಬ್ಬ (ಆ ಒರ್ವ) * ಒಂಟಗ) 
ಒಬ್ಬೊಟ್ಟು (ನಾ). ಒಂದು ಬೆರಳು, ಬೊಟ್ಟು: ಇಟ್ಟ ಕಬ್ಬಿನ 
ಜೂಜಿನೊಳಗೊಬ್ಬೊಟ್ಟಿ ನರ್ಧದೊಳಿನಿತುಳಿದಡಂ ದೃಷ್ಟಿಸಲ್ಯದು ಸೋಲ 
"ವೆಲ್ಲಾ ಕೇಳ್‌ ನಿರಾಭಾರಿ (ಬಸಪು. ೨೦-೨೩). 
[ಜರ್‌ (ಆ ಒಂದ್ಕು) * ಬೊಟ್ಟು) 
ಒಮ್ಮಗ್ಗಲು "ಒಮ್ಮಗ್ಗುಲು' ನೋ. 
ಒಮ್ಮಗ್ಗುಲು, ಒಮ್ಮಗ್ಗಲು (ನಾ). ಒಂದು ಮಗ್ಗುಲು, ಭಾಗ: 
ಖಂಡಿಗಾರ ಪೀಠದ ಬಲತುದಿಯ ಏಣಿನಮೇಲೆ ಒಮ್ಮಗ್ಗುಲಾಗಿ ಕುಳಿತು 
ಕೊಂಡನು (ಪುನರು. ೫೫೮). ಇ ಮ್ಮಗ್ಗ ಲು: ಜನರೆಲ್ಲ ಭೂಮಿಯ 
ಒಂದೇ ಭಾಗದಲ್ಲಿ ಕೂಡಿದ್ದರಿಂದ ಭೂಮಿಯು ನಾವಿನಂತೆ ಒಮ್ಮಗ್ಗ 
ಲಾದಂತೆ ತೋರುತ್ತೆದೆ (ಮುಂಬಯಿ. ೬-೨೨೨). 
[ಒರ್‌ (ಆ ಒಂದ್ಕು) * ಮಗ್ಗುಲು (೮ ಮಗ್ಗುಲ್‌)] 
ಒಮ್ಮಟ್ಟಿ (ನಾ). ಒಂದೇ ಮಟ್ಟಿ : ಯಂತ್ರದಲ್ಲಿ ಜೋಡಿಸಿದ ಮೊಳೆಗಳ 
ಸಮೂಹವು ಒಮ್ಮಟ್ಟವಾದ ಮೇಲ್ಮೈನಿಂದ ಕೂಡಿ ಹೊಳೆಯುತ್ತಾ 
ಅಂದವಾಗಿ ಕಾಣುತ್ತದೆ (ಮುದ್ರಕ. ೫೫). 
[ಒರ್‌ (ಆ ಒಂದ್ಳು) * ಮಟ್ಟಿ] 
ಒಮ್ಮಡಿ "ಒರ್ಮಡಿ' ನೋ. 
ಒಮ್ಮಣ (ನಾ). ಒಂದು ಮಣ (ಕಿ). [ಒರ್‌ (ಆ ಒಂದ್ಯು) * ಮಣ] 
ಒಮ್ಮತ (ನಾ). ಒಗ್ಗಟ್ಟು ; ಐಕ್ಯ: ನಾವಿಬ್ಬರೂ ಒಮ್ಮತ ಸಮ್ಮತವಾಗಿ 
ರೋಣ (ಆರ್ಯಕ. ೪); ಏಕಮುಖವಾದ ಮತ್ತು ಒಮ್ಮತದ ಅಭಿಪ್ರಾ 
ಯಕ್ಕೆ ಬರುವುದು ತ್ರಾಸವೆನಿಸಿದೆ (ಕ್ರಿಯಾಶಿ. ೧೩೩). 
[ಒರ್‌ (೮. ಒಂದ್ಕ್ಯು) + ಮತ) 
ಒಮ್ಮತ್ತರ್‌ "ಒರ್ಮತ್ತರ್‌' ನೋ. 
ಒಮ್ಮತ್ತಲು "ಒರ್ಮತ್ತರ್‌' ನೋ. 
ಒಮ್ಮನ್ನ "ಒರ್ಮಾನ' ನೋ. 
ಒಮ್ಮನ್ಮ ಬರ್ಮನ?' ನೋ. 
ಒಮ್ಮನನೇಮ (ನಾ). ೧. ಏಕಚಿತ್ತದಿಂದ ಮಾಡುವ ನಿಯಮ, 
ಎ-ವ್ರತ; ಅತಿಶ್ರದ್ಧೆಯಿಂದ ಮಾಡುವ ವ್ರತ :. ಸ್ವಾಮಿ ಬಿಜಯಂ 
ಗೈದು ಸಾಕ್ಸಾತ್ಸೋಮಶೇಖರ ನಿಮ್ಮನೊಮ್ಮನನೇಮವಂ ಸಲೆ ಸಲಿಸಿ 
ಸಲಹೈಯೆನುತ ಬಿನ್ನೈಸೆ (ಬಸಪ. ೨೪-೫). ೨. ತನ್ನನ್ನೂ ಬೇರೆಯ 
ವರನ್ನೂ ಒಂದೇರೀತಿಯಲ್ಲಿ ಭಾವಿಸುವ ವ್ರತ; ಸ್ವಪರಭೇದವಿಲ್ಲ 
ದಿರುವ ವ್ರತ (ಕ). [ಒಮ್ಮನ್ನ (೮. ಒರ್ಮನ) + ನೇಮ] 
ಒಮ್ಮನವೆರಸು (ಕ್ರಿ). ಒಂದೇ ಮನಸ್ಸಿನಿಂದ ಕೂಡಿರು ; ಏಕಚಿತ್ತ 
ವಾಗಿರು : ಒಮ್ಮ ನವೆರಸಿ ತಪೋನ್ನತಿವಡೆದಿರ್ದ ನಿರ್ಮಳಾತ್ಮಕ ಶಿವ 
ನೊಡಲದಿಮ್ಮೇಳೆ ಹೊಯ್ವೆನೆಂದೆನುತ ಮಂದಾನಿಲ ಕಮ್ಮಲರ್ಗೋಲಗೆ 
ನುಡಿದ (ಮೋಹತ. ೬-೨೩). [ಒಮ್ಮನ್ಯ (« ಒರ್ಮನ) + ಬೆರಸ್ಕು) 
ಒಮ್ಮನಸೊಲಗೆ (ನಾ). ಒಂದುಮಾನ ಮತ್ತು ಒಂದು ಸೊಲಗೆ : 
ತುರಗಕೊಮ್ಮುನಸೊಲಗೆಯಾಗಲು ತಾಂ ಫೃುತವೆಂಟುಲಕ್ಷಪ'ಂಡುಗವಿರಲುಂ 
ಅರಮನೆಯ ಅಶ್ವವೆಲ್ಲಕೆ ಕರಣಿಕ ನೀ ತಿಳಿಯಪೇಳು ಗಣಿತವಿಳಾಸ 
(ಭಾಸ್ಕರ. ೨೨-೪). 
[ಜಮ್ಮನ್ನ (ಆ ಒರ್ಮಾನ) + ಸೊಲಗೈ (೮ ಸೊಲ್ಲಗೆ)] 


ಒಮ್ಮನಸ್ಯ 


ಒಮ್ಮನಸ್ಯ (ನಾ). ಒಂದೇ ಮನಸ್ಸಿರುವವನು; ಏಕಚಿತ್ತವುಳ್ಳವನು: 
ಕನ್ನೆ ಿಗಳಿಲ್ಲರೂ ಒಮ್ಮನಸ್ಕರಾಗಿ ಸರ್ನಾಟಕ ಪ್ರಾಂತವನ್ನು ಸಾಧಿಸುವ. | 
ದೊಂದೇ ಮದ್ದು (ಕನ್ನನು. 1, ೫೮). [ಒರ್‌ (ಆ. ಒಂದ್ಯು) 4 ಮನಸ |] | | 
ಒಮ ಮನಸ್ಸು (ನಾ). ಒಂದೇಮನಸ್ಸು ; ; ಏಕಚಿತ್ತ : ಎಲ್ಲರೂ ಒಮ್ಮನ | 
Kd ಅವರ ಸೇವೆಯಲ್ಲಿ ತೊಡಗುವರು (ಕಪಪು. ೪1, ೭); ಒಮ್ಮನಸ್ಸಿ | 5 
ನಿಂದ... ಬದುಕುವವರು (ಸವತಿ. ೬೯); ಲುಕಾಷ್ಯನು ಕತ್ತನ್ನು 
ಮುಂದಕ್ಕೆ ಬಗ್ಗಿಸಿ ಅದನ್ನೇ ಒಮ್ಮನಸ್ಸಿನಿಂದ ಕಾದನು (ಮಲೆನಾ. ೧೫). 
[ಒರ್‌ (ಆ. ಒಂದ್ಯು) * ಮನಸ್ಸು] 
ಒಮ್ಮ (ನಾ). (?); “ಒಂದು ಮೊರ? (ಚನ್ನವ. ಕ. ಕೋಶ): ಮಹಾ 
ಘನ ಶ್ರೀಗುರುಲಿಂಗವೆ ಗುರುವಲ್ಲದೆ ಪಿತನೊಂದು ಗುರುವೆ ಮಾತೆ 
ಯೊಂದು ಗುರುವೆ ಭ್ರಾತನೊಂದು ಗುರುವೆ ಸತಿಯೊಂದು ಗುರುವೆ 
ಸುತನೊಂದು ಗುರುವೆ ಗುರುಗುರುವೆಂದೇನೋ ಒಮ್ಮ ಜ [ಪಾಠಾಂ. 
ಒಮ್ಮೊಜ) ಗುರುವೆ ಆ ಮಹಾಘನ ಗುರುಲಿಂಗಕ್ಕೆ ಇವೆಲ್ಲವ ಸರಿ 
ಗಂಡಡೆ ಅಘೋರನಾಯಕನರಕ ತಪ್ಪದು ಕೂಡಲ ಚನ್ನಸಂಗಮ 
ದೇವಾ (ಚನ್ನವ. ಕ. ೪೬೪). 
[ಒರ್‌ (ಆ ಒಂದ್ಳ್ಯು) *- ಮಣ (ಆ ಮೊಟ ?)) 
ಒಮ್ಮಾನ "ಒರ್ಮಾನ? ನೋ. 
ಒಮ್ಮಾರು "ಒರ್ಮಾರ್‌' ನೋ. 
ಒಮ್ಮಾಲು (ನಾ). ಒಂದು ಪಕ್ಕ, ಮಗ್ಗುಲು. 
ಇಮ್ಮಾಲಾಗು - ಒಂದು ಮಗ್ಗುಲಿಗೆ ವಾಲು, ಸರಿ: ವೀರ 
ಭಟರು ತತ್ತರದಜಕಿವುತೆ ಬರಲೋರಂತೆಯೊಮ್ಮಾಲಾಗಿ ತೇರ ಮಿಣಿಯ 
ಹಿಡಿದಂದದಿ ಪೌಜೆಲ್ಲ ಸೇರಿತು ಹೋಗಿ ಹೆನ್ನೆಲೆಯ (ನಾಗಕು. ೧೭-೭೮). 
[ಒರ್‌ (೮ ಒಂದ್ಯು) * ಮಾಲ್ಕು) 
ಒಮ್ಮಾಳಿಗೆ (ನಾ). ಒಂದೇ ಮಾಳಿಗೆ; ಒಂದಂತಸ್ತಿನ ಮನೆ: 
ಏಚಿಯಕ್ಕನು ಪರೋಕ್ಷವಿನಯಕ್ಕೆ ಕಬ್ಬಪ್ಪುನಾಡೊಳೊಮ್ಮಾಳಿಗೆಯ 
ಹಳಲು ಪಟ್ಟಿ ಸಾಲೆಯ ಮಾಡಿಸಿ (ಎಕ. 81, ೧೪೧-೭೮ ; 1139). 
[ಒರ್‌ (ಆ ಒಂದ್ಕು) * ಮಾಳಿಗೆ] 
ಒಮ್ಮಿಸು, ಒಮ್ಮ್ಮೈಸು (ಕ್ರಿ). “ಕೂಡಿಸು; ಸೇರಿಸು” (ಉದ್ಭಜೀ. 
ಕೋಶ); ಮುಮ್ಮಯ್ಯಂ ಹೆಮ್ಮಯ್ಯಂ ಕಮ್ಮದೊಳೊಮ್ಮಿಸಿ ಕಿಜು 
ಮಯ್ಯಂ ಜೊಮ್ಮಿನ ಜಾನಮ್ಮಚ್ಛಸಿ (ng ದೇ. ೭-೪೬). ಒಮ್ಮೈ ಸು: 
ಒಮ್ಮೈಸಲ್ಪೊ ನ್ನ್ನ ಪಾಗುಂ ನವನವಮಣಿ ಮುಕ್ತಾದಿ ಭೂಷಾಂಗದಂಗಳ್‌ 
(ಮೈ ಸೂಮೆ. ೫-೧೭೭). [ಜಮ್ಮು ; * -ಇಸ್ಕು] 
ಮ್ಮ (ಕ್ರಿ). ೧. ಅನುಸರಿಸು; ಹಿಂಬಾಲಿಸು; ಜೊತೆಗೂಡು: 
*ಒಮ್ಮು - ಅನುವರ್ತನೇ (ಒಪ್ಪು)? (ಶಮಧಾ); ಭಕ್ತಿಯೊಮ್ಮದು| | 
ನಮ್ಮ ಕುಲದಲಿ ಭಕ್ತರಾರುಂ ಬಾಳರಿಂತಹ ಭಕ್ತಿಗಂಜುವೆನು (ಬಸಪು. |35 
೨೬-೫೪). ೨. ಒಪ್ಪು ; ಒಪ್ಪಿಕೊ ; ಒಡಂಬಡು : ಆರೊಮ್ಮುವರಸುರ | | 
ರ್ಕಳ ಭಾರಿಯ ಭಯ ಪರಿಹರಿಸಲ್‌ (ಕುಮಾವಿ, ೯). | 
(ದೀ. ॥ ತಮಿ. ಒಪ್ಪು; ಮಲ. ಒಕ್ಕು ; ತುಳು. ಒಂಬು; | 
ತೆಲು. ಒಪ್ಪು) 
ಮ್ಮ, (ನಾ). ೧. ಮೇಳನ; ಹೊಂದಿಕೆ; ಸಾಮರಸ್ಯ; ಐಕ್ಯ (8). 40 
೨. ನಿಕಾಕಿಯಾಗಿರುವಿಕೆ; ಒಬ್ಬಂಟಿಗನಾಗಿರುವಿಕೆ; ಅಸಹಾಯ 
ಕತೆ: ಕಂಪನನೆಂಬ ಭೂಪನ ಮಗನು ಮತ್ತೊಮ್ಮಿನಲಿ ಬಲುಗಾಳೆಗವ 
ಕಾದಿ ವಿರೋಧಿ ಸೇನೆಯೊಳಾನೆವರಿವರಿದು ಬಗೆಯೆ ನಿನ್ನಭಿಮನ್ಮುವಿನ | 
ವೋಲಗಣಿತರನಸಿಯರೆದು ಸುರಪನ ನಗರಿಗೈದಿದನು (ಕುವ್ಯಾದ್ರೊ . 
೩-೩೨). ೩. ಎಣೆಯಿಲ್ಲದಿರುವಿಕೆ; ಹೋಲಿಕೆಯಿಲ್ಲದಿರುವಿಕೆ. 
(ದೇ. 1 ತಮಿ. ಒರುಮೈ; ಮಲ. ಒರುಮ; ತುಳು. ಒಟ್ಟಿ] 


10 


15 


20 


25 


30 


45 


೧೨೪೨ 


ಒಮ್ಮೊತ 


ಪಿಎಂ 


| ಒಮ್ಮುಕೆ "ಒಮ್ಮುಖ' ನೋ. 


ಒಮ್ಮುಕ್ಕುಳ್‌ (ನಾ). ಒಂದು ಬಾರಿ ಬಾಯಿ ತುಂಬುವಷ್ಟು; 
ಒಂದು ಮುಕ್ಕು, ತುತ್ತು : ಇಕ್ಕಿದತ್ತು ಸಿರಿಯಂ ಸರಸೀಜಂ ಜಕ್ಕ 
ವಕ್ಕಿಗಳೆಗಲ್ಲುವು ನೆಯ್ದಿಲ್‌ ನಕ್ಕುದೆಯ್ದೆ ತಮಮೆಂಬ ತಮಕ್ಕೊ 
[ಪಾಠಾಂ. ಮೆಳ್ಳೊ, ಮಕ್ಕಂ]ಮ್ಮುಕ್ಕುಳಾದುದು ಜಗದ್ವಿಧುಬಿಂಬಂ 
(ಲೀಲಾವ. ೧೪-೧೦೩). 
[ಒರ್‌ (£ ಒಂದ್ಯು) + ಮುಕ್ಕುಳ್‌] 
ಒಮ್ಮುುಖ, ಒಮ್ಮುಕ (ನಾ). ೧. ಒಂದು ಮುಖ; ಒಂದು ದೃಸ್ಟಿ; 
ಐಕ್ಯತೆ: ನೆರವು ಬಹುದೋರಂದವೊಮ್ಮುಖವೊಂದು ಸಂಕೇತ 
(ಕುವ್ಯಾಶ. ೨-೧೯). ೨. ಒಂದು ದಿಕ್ಕು, ದಿಸೆ; ಒಂದು ಪಕ್ಕ: 
ಮಾನವರುಗಳು ಭಾಗೀರಥಿ ಜಲದಲ್ಲಿ ಸ್ನಾನವಮಾಳ್ಪರೊಮ್ಮುಖದಿ 
(ಮೋಹತ. ೬-೩೮). ಒಮ್ಮುಕೆ : ೩. ಒಂದು ಭಾಗ್ಯ ಅಂಶ: 
ಸರ್ವ್ವಮಾನ್ಯವಾಗಿ ಪೊಂಮುಕ ಸುಂಕಬಿಟ್ಟು (ಎಕ. 1%, ಬೆಂಗಳೂ. 
೨೬-೯ ; 1430). 
ಇಮ್ಮುಖವಾಗು - ಒಂದು ಮುಖವಾಗು; ಒಂದು ದೃಷ್ಟಿ 
ಯುಳ್ಳದ್ದಾಗು ಜ ಸಭ್ಯ ಅತತ (ಕೌಶಿರಾ. ೩೭-೨೮) ; ಆದರ 
ವೆಲ್ಲ ಒಮ್ಮುಖವಾಗಿ . . . ಬಂದರೆ (ಕನ್ನನು. 1, ೧೮). 
[ಒರ್‌ (ಆ. ಒಂದ್ಕು) * ಮುಖ] 
ಒಮ್ಮುಡಿ (ನಾ). ಒಂದೇ ಕಿರೀಟಿ: ಮುಮ್ಮಡಿಯ ನಾಲ್ಮಡಿಯ 
ದಿ ನ ತೇಜಂಗೆಳೆಂ ಒಮ್ಮುಡಿಯೊಳಾಂತೆಸೆವ ಧೀರಂಗೆ ಮಂಗಳಂ 
(ಹೊಂಗಳು. ೩೫-೪). ಒಂ" (ಆ ಒಂದ್ಯು) * ಮುಡ್ಮಿ] 
ಒಮ್ಮೆ "ಒರ್ಮೆ' ನೋ. 
ಒನ್ಮೆಯ್‌ "ಒರ್ಮೆಯ್‌' ನೋ. 
ಒಮ್ಮೆರೆ (ನಾ). ಒಂದು ಪ್ರದೇಶ (?) : ಕೇಶವದೇವರ ಕೆಯಿಂ ಮೂಡಣ 
ಒಂಮೆರೆಯಲು ಯೆರೆ ಮತ್ತ ೫ ಯಾಕೆಯಿಂ ತೆಂಕಲು ಹತ್ತಿರ ಒಮ್ಮೆರೆ 
ಯಲು ಹರಳ ಕೆಯಿ ಮತ್ತ ೧ (ಸೌಇಇ. 3-1, ೨೭೬-೪೫ ; 1163). 
[1] 
ಒಮ್ಮೆಲೆ (ಅ). ಒಂದೇ ಸಾರಿಗೆ; ಥಟ್ಟನೆ; ಇದ್ದಕ್ಕಿದ್ದಹಾಗೆ; 
ಒಮ್ಮಿಗೆ: ಈ ನದಿಯು ಒಮ್ಮೆಲೆಯೆತ್ತರವಾದ ಗುಡ್ಡದ ಕೆಳಗೆ ಬೀಳದೆ 
(ಕಭಾಗೆ. ೧೮) ; ಒಡ್ಡು ಒಮ್ಮೆಲೆ ಒಡೆದು ಬಿಟ್ಟಿತು (ಹಬ್ಬಿಬ. ೩); 
ಶರೀಫರು ಬಳಸಿದ ಗತಿ ಗತ್ತುಗಳು ಜನಮನವನ್ನು ಒಮ್ಮೆಲೆ ಹಿಡಿಯು 
ವಂಥವುಗಳು (ಶರೀಫ. ೧ ಮೊದಲಮಾತು). 
[ಒಮ್ಮೆ (ಆ ಒರ್ಮೆ) + ಇಲೆ?) 
ಒಮ್ಮೈೈಸು "ಒಮ್ಮಿಸು' ನೋ. 
ಒಮ್ಮೊಗ (ನಾ). ೧. ಏಕಾಭಿಪ್ರಾಯ; ಒಂದೇ ಮನಸ್ಸು; ಒಂದೇ 
ದೃಷ್ಟಿ (ಕ). ೨. ಒಂದು ಪಕ್ಕ: ಮೊಗಸಿತರಿಬಲವನನುಸಾಲ್ವಕನ 
ಸೇನೆಯೊಮ್ಮೊಗದೊಳೆರೆಯುಗಿದ ಫಣಿಕುಲದಂತೆ (ಜೈ ಮಿಭಾ. ೧೨-೧೩). 
[ಒರ್‌ (ಆ. ಒಂದ್ಕು) * ಮೊಗ) 
ಒನ್ಮೊಗವೆಯು (ಕ್ರಿ). ಒಂದೇ ಮುಖವಾಗು; ಒಟ್ಟಾಗು; ಕೂಡಿರು : 
ತಳಿರುಗಾಸೆಯ ಧೋತ್ರ ಬಹಿರ್ವಾಸ ಮೂಗಿನಿಂದಿಳಿದ ನಾಮಗಳ ವೈಸ್ಣ 
ವರು ಗಳಿಲನೆ ನಿಳಯದಿಂ ಬಂದರೊಮ್ಮೊಗವೆತ್ತು (ಮೋಹತ. ೧೭-೩೦). 
[ಒಮ್ಮೊಗ + ಪೆಜು] 
ಒಮ್ಮೊತ್ತೆ (ನಾ). ಒಂದೇ ಗುಂಪು ಸಮೂಹ: ಕಳವಳಿಸು 
ತತ ರ ಸಕಲ ಮುನಿ ನಿಕರ (ಕುವ್ಯಾಅ. ೬-೧೫) ; ಗುಹೆ 
ಯೊಳಗೆ ಖಳನೊಮ್ಮೊತ್ತ ವನು ಮಾಡಿದನು (ನಿಭಾಗ. ೧೦-೩೨-೫೧). 
[ಒರ್‌ (ಆ ಒಂದ್ಳು) * ಮೊತ್ತ] 


ಒಮ್ಮೊನೆ 


ಒನ್ಮೊನೆ (ನಾ). ೧. ಒಂದು ಮೊನೆ, ತುದಿ, ಕೊನೆ: ಮನವ 
ನೊಮ್ಮೊನೆಯಲ್ಲಿ ನಿಲಿಸಿ (ವಿಸೀಗೀ. ೯೧). ೨. ಒಂದು ಯುದ್ಧ; 
ಸೈನ್ಯಾಗ್ರ: ಸೈನಿಕವ್ಯೂಹದಂತೆ ಸುಶಿಕ್ಷಿತವಾಗಿ ಒಮ್ಮೊನೆಗೆ ನುಗ್ಗುವ 
(ಕಒಸಾ. ೪೦). [ಒರ್‌ (ಆ ಒಂದ್ಕು) * ಮೊನೈ] 

ಒಮ್ಮೊಳ "ಒರ್ಮೊಟ' ನೋ. 

ಒಯ್ಕ್‌, ಒಯಿ, ಒಯ್ಯಿ, ಒಯ್ಯು (ಕ್ರಿ). ತೆಗೆದುಕೊಂಡು ಹೋಗು; 
ಹೊತ್ತುಕೊಂಡು ಹೋಗು; ಸಾಗಿಸು; ನಡೆಸು: ದಮ್ಮಮುಮಂ 
ಪೊನ್ನುಮಂ ಕೇಳಿ ಮಾಡಿ ಮುಂಡೆ ಸೂಸುತ್ತುಮೊಯ್ತ [ಪಾಕಾಂ 
ಉಯ್ದು]ದಂ (ವಡ್ಡಾರಾ. ೮೪-೨); ಕನಕಶ್ರೀಯಂ ಗಗನಗಾಮಿನೀವಿದ್ಯ 
ಯಿನೊಯ್ದು (ಶಾಂತಿಪು. ೩-೬೦ ವ); ದ್ರೋಣನಿದಿರಾಗಿ ಧರಣಿಪನ 
ಸತ್ಯರಿಸಿ ನೆಲೆಯುಪ್ಪರಿಗೆಗೊಯ್ದನು (ಕುವ್ಯಾದ್ರೋ. ೮-೫೬) ; ಚಪಲಾಕ್ಷಿ 
ಸೀತೆಯನು ಖಳನು ಕದ್ದೊಯ್ವಾಗ ನಿಪುಣರಿವರಿದ್ದು ಇನ್ನೇನು 
ಮಾಡಿದರು (ಪುರಂದ. ೨-೬೦-೪). ಒಯಿ : ಇಂದೆ ಯಾಗಳೆ ಯಾತೆಆ 
ದೊಳೀ ಮಂದಿಯಂ ಕೊಂಡೊಯಿದಪೆಂ (ಬಸಪು. ೪೪-೬೯); ಕಡುದಿಟ್ಟಿ 
ನೆನಿಸುವ ಮಗನ ನೀನೊಯಿ ಹಾಲು ಬೆಣ್ಣೆಯನು ಕೊಟ್ಟು ಸಲಹೆನೆ 
(ಸಾಳ್ವಭಾ. ೧೧-೨೩). ಒಯ್ಯ : ಒಯ್ಕಿ ಒಯ್ಯಿ ಸೆಳೆದೊಯ್ಯಿ 
(ಗೋಕುನಿ. ೩೯-೧೦). ಒಯ್ಯು : ಪತ್ರಗಳನ್ನು ಒಯ್ಯುವುದಕ್ಕೂ 
ಮು ಟ್ಟ ಸುವುದ ಕ್ಕೂ ತಕ್ಕ ಆಅನುಕೂಲತೆಯಾಯಿತು (ಮುಂಬಯಿ. 
೪-೮೩); ವಿಶ್ವನಾಥನೆದುರು ತನ್ನ ಕೊನೆಯ ಅರಿಕೆಯನ್ನು ಒಯ್ಕುವುದ 
ಕ್ಕಾಗಿ ಕಟ್ಟಿಗೆ ಬರುವುದು ಸಾಧ್ಯವಿರಲಿಲ್ಲ (ಗಂಮಾಯಿ. ೧). 

(ಜೇ. | ತಮಿ. ಒಯ್‌ ; ಶುಳು. ಒಯಿ ; ಕೊಡ. ಉಯ್ತಾ ಎ 
ರಭಸ; ಪರ್ಜಿ. ಗಡಬ. ಉಯ್‌ ; ಗೊಂಡಿ. ವೊಯ ಆನಾ ; ಕುಣ, 
ಒಸ, ಓವ; ಕುವಿ. ಒಇಯಲಿ ; ಮಲೊ. ಒಯೆ) 

ಒಯ್ಕ್‌ (ಅ). ಸಂಕಟ, ವ್ಯಥೆ ಮುಂತಾದುವುಗಳನ್ನು ಸೂಚಿಸುವ 
ಅವ್ಯಯ :: ಕಯ್ಕೇಟದೆ ಕಾಲೇಟದೆ ಮೆಯ್ಕೆಲ್ಲಂ ತೊನ್ನುಗೊಂಡು 
ದುಃಖಂಬಟ್ಟೋವೊಯ್ಕೆಂದೊಳಜುತ್ತಿರ್ಪರ್‌ ಚಯಾ್ಯಾ೯ ದಿ ಜಿನೇಂದ್ರ 
ಧರ್ಮಮಂ ಪಟಾದವರ್ಗಳ್‌ (ಧರ್ಮಾಮೃ. ೬-೧೭೭). [?) 
ಒಯಕ್‌ (ಅ). ಓಕರಿಸುವಾಗ ಆಗುವ ಶಬ್ದ. 

ಒಯಕ್‌ಅನಿಸು- (ಆಲಂ) ಸಾಯಿಸು; ಮರಣಹೊಂದುವಂತೆ 
ಮಾಡು: ಅವನನ್ನು ಇದ್ದಕ್ಕಿದ್ದಂತೆಯೇ ಒಯಕ್‌ ಅನಿಸಿಬಿಟ್ಟಿ (ರೂಢಿ). 
ಒಯಕ್ಕೆನ್ನು - ೧. ಒಯಕ್‌ ಎಂದು ಧ್ವನಿಮಾಡು; ಓಕರಿಸು 
(ಕಿ). ೨. (ಆಲಂ) ಸಾಯು; ಮರಣಹೊಂದು : ಅವನು ಒಯ 
ಸೈಂದನು (ರೂಢಿ). (2) i 

ಒಯಿ "ಒಯ್ಕ್‌? ನೋ. 

ಒಯಿನ (ನಾ). (ಕರಾ) ಉಪಾಯ. [+ ತುಳು. ಒಯಿನೊ] 

ಒಯಿರಿ, ಒಯ್ರಿ (ನಾ). ಹಗೆ; ಶತ್ರು: ಅಡಿಯಿಟ್ಟಿನೀ ವನವಾಸದೆಡೆಗ 
ವಕೊಯಿರಿ ಕುರುರಾಯ (ಜಿನಭಾ. ೪೭-೨೧). ಒಯ್ಬಿ : ಜನ್ಮದೊಯ್ರಿ 
ಯಹ ತಾಮರೆಸಕೊಲಿದೆನ್ನ ಕಡುಸುಕ್ಕಿಸಿ (ಪರಶು. ೧೨-೧೬). 

[ಆ ಸಂ. ವೈರಿ] 

ಒಯ್ಯನೆ (ಅ). ನೆಟ್ಟನೆ; ನೇರಾಗಿ; ಸ್ಫುಟವಾಗಿ: *ಒಯ್ಯನೆಯೆನೆ 
ನೆಟ್ಟನೆಯೆನೆ ನೆಟ್ಟಗೆಯೆನೆ . . . ಪರಿಸ್ಫುಟಾರ್ಥವಿಧಾನಂ? (ಶಮದ.೩೦೭); 
ಮೃದುತರ ಮಾರ್ಗದೆ ಕೆನ್ನಂ ಮದನಶರಾನೀಕಮೊಯ್ಯನೊಲವಂ ಪಡೆಗುಂ 
(ಕವಿರಾ. ೩-೧೦೧) ; ಕಲ್ತ ನಿಮ್ಮ ಮಕ್ಕಳ ಮೆಯ್ಕೊಳ್‌ ಮೆಆಕಿದಷ್ಟೆನೆನ್ನ 
ವಿದ್ಮೆಯನಣಿದೊಯ್ಯನೆ ನೆರೆದು ನೋಟ್ಟು ದನಿಬರುಮಾಗಳ್‌' (ಪಂಪಭಾ. 
೨-೬೫) ; ಇಂತು ತೊಜಕ್ತಿಂಬವೊಲೊಯ್ಯ ನೆ ನೆಗಲ್ಹಪೆ (ರಸರ. ೩-೧೬೮). 


[ಒಯ್ಯ್ಯು + -ಅನ್ನೆ] 


೧೨೪೩ 


ಒಯ್ಯರವಾನ್‌ 


'ಒಯ್ತರು (ಕ್ರಿ). ತೆಗೆದುಕೊಂಡು ಬಾ: ನೋಡೆನ್ನನಟ್ಟದರೆಲ್ಲರ ಸಡು 


ಗುಡನಾಡಿದಂತೊಯ್ತ ಹೆನೆನುತ ಔಡುಗಚ್ಚತ್ತಿತ್ತ ಕೈಯೆತ್ತಿ ಹರಿದು 
ಮುಂದೋಡಿದನೊಬ್ಬನೊಬ್ಬೆ ಯೊಳು (ಭರಚ. ೫೩-೪೫). 
[ಜಯ್‌] + ತರು (೮. ತರ್‌)) 


5) ಒಯ್ದು "ಮೈನ? ನೋ. 


35 


40 


45 


ಒಯ್ಬುಚ್ಚ (ನಾ). ಪಾಶ; ಉರುಲು : ಇಡಿ ಜನಾಂಗದ ಕೊರಳಿಗೇ 
ಒಯ್ಬುಚ್ಚ (ಉರುಳು)ವಾಗುವುದು (ಹಗಲಿ. ೭೧). [?) 
ಒಯ್ಯಗೆ (ಅ). ಮೆಲ್ಲನೆ; ಮೃದುವಾಗಿ: ಒಯ್ಯಗೆ ಪಾರ್ದೆಚ್ಚ ವೃಷಾಂಕ 
ನಂಬು ತನುವಂ ಪಚ್ಚಂತೆ ಕೊಂಡತ್ತು (ಪಂಪಭಾ. ೮-೧೬) ; ಬಗೆಯದೆ 
ನಡೆವಳಿಗರಸಂ ಪಗೆವರ ಮನೆಗೆಯ್ದಿ ಬಅಕಿಕ ಜಾಜುವವೊಲ* ಸಂಪಗೆಯ 
ನನೆಗೆಯ್ದಿ ಬಲ್‌ಕೊಯ್ಯಗೆ ಜಾಜುವ ತುಂಬಿ ನಗಿಸಿದುದು ಮಲ್ಲಿಗೆಯಂ 
(ಕಬ್ಬಿ ಕಾ. ೫೮). 
ಒಯ್ಯಗೊಯ್ಯಗೆ (ದ್ವಿರುಕ್ತಿ): ಒಯ್ಯಗೊಯ್ಯಗೆ ನಗೆಗಣ್ಣಳಾಲಿ 
ಮಗುಟ್ಣ ಂತಿರೆ ಮುಚ್ಚಿರೆ (ಪಂಪಭಾ. ೨-೧೯); ಈ ತನ್ವಿಯರೊತ್ತಿ 
ನೊಳ್‌ ಸಡಸುಡಂಗೆಯ್ದಿರ್ಪೆನೆಂದೊಯ್ಕಗೊಯ್ಯಗೆ ಸಾರ್ವಂಗಜನೊಯ್ಯ 
ಗೊಯ್ಕಗೊಳಸಾರ್ದಿರ್ದು (ಅಜಿಪು. ೬-೩೪). 
[ಜಯ್‌ + -ಅಗೈ] 
ಒಯ್ಯನೆ (ಅ). ೧. ಮೆಲ್ಲನೆ; ಮೃದುವಾಗಿ; ಸಾವಕಾಶವಾಗಿ: 
ಮಲಯಾನಿಲನೊಯ್ಯನೆ ಪಣ್ತೆಲೆಯಂ ನೆಲೆಯಿಂ ಕಟಲ್ಬುಗುಂ ಎಟಿಪಿ 
ಗಳೊಳ್‌' (ಕವಿರಾ. ೩-೫೪); ಇನಿಯಳ ಕೆಂದಳಂ ತಳಮನೊಯ್ಯನೆ 
ಸೋಂಕೆ ಪೊದಲ್ಹ ನಾಣ ಪೆಂಪಿನೊಳ್‌' (ಆದಿಪು. ೪-೪೯); ಬಿರುದಿನ 
ಕವಿಯೆನಿಪ್ಪ ಹಂಪೆಯ ರಾಘವಾಂಕನೊಯ್ಯೆನೆ ಪೇಟ್ಜಂ (ಹಡಕಾ. 
೧-೩೨) ; ಕಾಲ್ಗೆಟ್ಟಿಳೆಯಲಾಜದೊಯ್ಯನೆ ನಡೆವ ತೇರ್ಗುದುರೆಯಂ 
ಕಂಡು (ಜೈ ಮಿಭಾ. ೩-೪೧); ನಲವಿನೊಳು ಒಸೆದೊಲವಜಕಿತೊಯ್ಯ 
ನುಚಿತೋಪಚಾರವನೆಸಗುವುದೇಕಚಿತ್ತ ದೊಳು (ಹದಿಬ.೩-೧೬); ತಂಗಾಳಿ 
ಯೊಯ್ಕನೆ ಬೀಸುವಲ್ಲಿ (ವಿಸೀಗೀ. ೩೯-೧೦). 
ಒಯ್ಯನೊಯ್ಯನೆ, ಒಯ್ಕೊಯ್ಯನೆ (ದ್ವಿರುಕ್ತಿ): ಅವರ ಸುಯ್ಗಳ 
ಗಾಳಿಯೊಳೊಯ್ಯನೊಯ್ಯನಳ್ಳಾಡುವುದಾಯ್ತು (ಪ ೦ಪಭಾ. ೩-೮೩); 
ಆಕಾಶಗಂಗೆ ಧರೆಗಿಟಿವಾಕಾರದಿನೊಯ್ಯನೊಯ್ಮುನವತರಿಸಿ (ಶಾ ಂತಿಪು. 
೧೧-೧೦೨) ; ಪದಹತಿಯಿಂ ಮಡಿಗುಂ ಕ್ರಿಮಿಸಮಿಶಿಯೆಂದು ಬಗೆದಾ 
ರಯ್ವುತ್ತಡಿಯಿಡುವನೊಯ್ಕನೊಯ್ಯನೆ ಪೊಡವಿಯೊಳ೯ (ವೃಷ ವಿ. 
೨೬-೬); ಮಜಕಿದುಂಬಿಗಳ ಗಾನಕ್ಕೆ ಕೊರಳನೊಲೆದಾಡುವಂತೊಯ್ಕೊ 
ಯ್ಮನೊಲೆದಾಡುವ (ಜೈಮಿಭಾ. ೩-೬). ಒಯ್ಯನಾಗು - ಮೆಲ್ಲಗಾಗು; 
ಕಾಂತಿ ಕಡಮೆ ಯಾಗು; ನಿಸ್ತೇಜವಾಗು: ಸೊಡರ್ಗುಡಿಯೊ 
[ಪಾಠಾಂ. ಮೆ, ಮೈ]ಯ್ಯನಾಗಿ ಪೊಸಮಲ್ಲಿಗೆ ಮೆಲ್ಲಗೆ ಕಂಪುನಾಜಕಿ 
ತಣ್ಬಿಡಿದೆಲರೂದೆ. . .ನಿಟ್ಟಿಸಿದಂ ಬೆಳಗಪ್ಪ ಜಾವಮಂ (ಪಂಪಭಾ. ೪-೧೧೦). 
[ಜಯ್‌ + ಅನೆ] 
ಒಯ್ಯರೆ "ಒಯ್ಯಾರ' ನೋ. 
ಒಯ್ಯರಂಗುಡು (ಕ್ರಿ). ಸಮಾನವಾಗು; ಹೊಂದಿಕೆಯಾಗು ; ಅನು 
ಸಾರವಾಗು : ತೊದಳ್ನುಡಿ ವೀಣಾಧ್ವನಿಗೊಯ್ಯರಂಗುಡೆ (ಅನ ಂಪು. 
೮-೮)... [ಒಯ್ಮರ (ಆ ಒಯ್ಯ್ಕಾರೆ) * ಕುಡ್ಮು (ಆ ಕೊಡು)] 
ಒಯ್ಯರಂಬಡೆ "ಒಯ್ಯಾರಂಬಡೆ' ನೋ. 
ಒಯ್ಯರವಾನ್‌ (ಕ್ರಿ). ಒಯ್ಯಾರವನ್ನು ತಾಳು, ಹೊಂದು: 
ನೆಜಕೆ ಸೊಗವಾಂತು ಕಂತುನಿಭನೀ ಚಿಕದೇವನರೇಂದ್ರ ಚಂದ್ರಮಂ ಪೊಣ 
ಮಡೆ ಮಾಡವೇಲಕಿ ಪುರೆಯೌವತಮೊಯ್ಯರವಾಂತು ನಿಂದು (ಅಪ್ರತಿ. 


೨೪-೧೭). [ಒಯ್ಕ್ಯರ (£ ಒಯ್ಕಾರ) + ಆನ್‌] 


ಒಯ್ಯಾರ 


ಒಯ್ಯಾರ, ಒಯ್ಯರ (ನಾ). ೧. ಸೊಗಸು; ಅಂದ; ಚಂದ; 
ಬೆಡಗು; ಬಿನ್ನಾಣ: ಅಲ್ಲಿಯೊರ್ವಳ್‌ ಮಲ್ಲಿಗೆಯ ಮುಗುಳಹಾರ 
ಕ್ಕೊಯ್ಯಾರನುಪ್ಪ ಪಚ್ಚೆಸಾರಮಂ ಸಮೆಯಲೆಂದು (ಪಾಶ್ವಪು. ೯-೪೬ ವ); 
ಪಚ್ಚೆಯ ಪರಿಗೆಯ ಪಸರದ ಪಾರಿಯದೊಯ್ಯಾರದ ಕೆಂದಟ್ಟಿನ ಪಂತಿಯ 
(ಗಿರಿಕ. ೬-೫೫ ವ); ಒಯ್ಯಾರದಲಿ ರಾವ್ತರು ಮುಂದೆ ತಲೆದೋಣಜಕಿದರು 
(ಕುವ್ಯಾದ್ರೊ €. ೧೨-೭); ಕಲ್ಲಡಿಯೊಳಗೊಯ್ಯಾರದಿಂ ಪಾಸಿದನು 
(ಶ್ರೀಪಾಲ. ೪-೪೫) ; ಜೀಯ ಚಿತ್ತಯ್ಸು ಬಹುರಚನೆಯಿಂದರೆಮನೆಯ 
ನೊಯ್ಯಾರದಿಂ ಗೆಯ್ದೆಂ (ಚೆಬಪು. ೫-೫೩) ; ಒನಪು ಒಯ್ಯಾರಮಾಡುತ್ತ 
ಸಂಗೀತ ಸಾಧನಗಳೊಡನೆ ಗಾಯನವನ್ನು ಪ್ರಾರಂಭಿಸಿದಳು (ಕುಂಕುಮ. 
೭೧). ೨. ದಯೆ ; ದಾಕ್ಷಿಣ್ಯ: ತಲೆವಿಡಿದು ತೆಗೆದು ವೀರೇಶನವರಂ 
ಒಯ್ಯಾರೆಮುಳಿದು ತಲೆಗಳನರಿವ ಸಮಯಡೊಳ್‌ (ಪದ್ಮರಾ. ೧೦-೨೪೧). 
೩. ಆಸೆ; ಪ್ರೀತಿ: ತೀರ್ಥಪ್ರಸಾದದಲ್ಲಿ ಒಯ್ಯಾ ರಮಂಬಟ್ಟನೆ 
(ಘನವ. ೨೮). ಒಯ್ಯೆರ: ೧. ಒಯ್ಯರಮಾದುದಾಯ್ಡು ಕಟ್ಟದ 
ಕರಂಬವಾಸಿಗದ ಕುಸುಮ ವಿಸರದ ಪಸರಂ (ಅನಂಪು. ೪-೭); ಒಯ್ಮರ 
ದೊಳೂಅ್‌ದ ಗದೆಯುಂ (ಚಿಕವಂ. ೧೩೧-೧೮). "ಓಯಾರ'? ಪರಾ 
(ಡೇ. ॥ ತಮಿ. ಒಯಿಲ್‌, ಒಯ್ಕಾರ ; ತೆಲು. ಒಯಾರೆ, 
ಒಯ್ಯಾರ] 
ಒಯ್ಯಾರಂಬಡೆ, ಒಯ್ಯರಂಬಡೆ (ಕ್ರಿ). ಒಯ್ಯಾರವನ್ನು ಹೊಂದು, 
—ಪಡೆ: ಓದಿನೊಳ್‌ ಮಾಧುರ್ಯಂಬಡೆದು ಪಾಡಿನೊಳ್‌ ಪರಿವಡೆದು 
ನುಡಿಯೊಳ್‌ ನಯಂಬಡೆದು ವೀಣೆಯೊಳ್‌ ಜಾಣಂ ಮೇಆಿದು ಉಪಚಾರ 
ದೊಳೊ ಯ್ಯಾ (ಪಾಕಾಂ. ಯ್ಯ]ರಂಬಡೆದು (ಗಿರಿಕ. ೨-೧೦೫ ವ). 


ಒಯ್ಯರಂಬಜೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 


ನೋಡಿ. "ವೈಯಾರಂಬಡೆ' ಪರಾ. [ಒಯ್ಯಾರ4 ಪಡೆ] 
ಒಯ್ಯಾರೆಗಾತಿ (ನಾ). ಬೆಡಗಿ; ಸೊಗಸುಗಾತಿ; ಒನಪಿನವಳು. 
"ವೈಯಾರಗಾತಿ' ಪರಾ. [ಒಯ್ಕಾರಗಾರ *-ಶ್ಶಿ (ಆ. -ಇತ್ತಿ)] 
ಒಯ್ಯಾರಗಾರ (ನಾ). ಅಂದಗಾರ; ಸೊಗಸುಗಾರ. "ವೈಯಾರ 
ಗಾರ? ಪರಾ [ಒಯ್ಮಾರ *--ಗಾರ (ಆ -ಕಾಅ)) 
ಒಯ್ಯಾರಗಿತ್ತಿ (ನಾ). - ಒಯ್ಯಾರಗಾತಿ. "ವೈಯಾರಗಿತ್ತಿ' ಪರಾ. 
[ಒಯ್ಯಾರ 4 -ಗಿತ್ತಿ] 
ಒಯ್ಯಾರತನ (ನಾ). ಅಂದಗಾರಿಕೆ ; ಸೊಗಸುಗಾರಿಕೆ: “ಲಲಿತ- 
ಒಯ್ಯಾರತನ? (ಗಂಗಾಮ. ೨೬೬). "ಮವೈಯಾರತನ' ಪರಾ 
[ಒಯ್ಯಾರ + -ತನ] 
ಒಯ್ಯಾರಿ (ನಾ).-ಒಯ್ಯಾರಗಾತಿ: ನಿಡುದುಜಬಿನೊಯ್ಯಾರಿ ಬೈತಲೆಯ 
ಶೃಂಗಾರಿ (ಮಹಾವಿ. ೬-೧೮); "ಆ ಒಯ್ಕಾರಿ ನಿಮ್ಮಲ್ಲಿ ಬಂದಳು ಹೇಗೆ?” 
(ಜೀವಪ್ರ. ೧೦). "ವೈಯಾರಿ ಪರಾ. 
(ಒಯ್ಕಾರ 4 -ಇ. / ತಮಿ. ತೆಲು, ಒಯ್ಯಾರಿ] 
ಒಯ್ಯಾರಿಸು (ಕ್ರಿ). ೧.ಸವರು; ಲೇಪಿಸು: ಮುಂದಲೆಯನಲೆವ ನುಣ್ಣು 
ರುಳನೊಯ್ಕಾರಿಸುತೆ (ಪದ್ಮರಾ. ೫-೪೩) ; ಬೋಳಯಿಸಿ ಬಿಗಿದು ಬೆಂಗೆ 
ವಾಯ್ದೋವುತೊಯ್ಕಾರಿಸುತ ಪೋಗೆ. (ಸಿಂಗಿರಾ. ೪-೨೨); ಕೃಷ್ಣನು 
ಪ್ರೇಮದಿಂ ತೊಡವುಗಳನೊಯ್ಯಾರಿಸುತ ನಿಂದಿರ್ದ (ಕೋಗಯ. ೫-೫). 
೨. ಕ್ರಮಗೊಳಿಸು; ಅಚ್ಚುಕಟ್ಟಾಗಿಸು: ಸಕಲಬಲ ಮಾದ್ರೇಶ್ವರನ 
ಹೇಳಿಕೆಯಲೊಯ್ಕಾರಿಸಿತು (ಕುವ್ಯಾಕ. ೨-೯). "ಓಯಾರಿಸು? ಪರಾ. 
[ಒಯ್ಯಾರ + -ಇಸ್ಕು] 
ಒಯ್ಯಾ ಳಿ "ವೈಯಾಳಿ' ನೋ. 
ಒಯ್ಯಾ ಳಿಗ (ನಾ). (ವಿಹಾರಕ್ಕಾಗಿ) ಕುದುರೆ ಸವಾರಿಮಾಡು 
ವವನು (9). [ಒಯ್ಯಾಳಿ ( ವೈಯಾಳಿ) + -ಗ್ಯ) 


ಗಿ.೨೪೪ 


20 


35 


40 


ಒರಟ 


ಒಯ್ಯಿ "ಒಯ್‌)' ನೋ. 
ಒಯ್ಯಿಳೆ (ನಾ): ತೆಗೆದುಕೊಂಡು ಹೋಗುವಿಕೆ; ಸಾಗಿಸುವಿಕೆ (8). 
[ಜಯ್‌ *- -ಇಕೆ] 
ಒಯ್ಯು "ಒಯ್ಕ್‌' ನೋ. 
ಒಯ್ರಿ "ಒಯಿರಿ' ನೋ. 
ಒಯ್ತಾಹ (ನಾ). ಮದುವೆ; ಕಲ್ಯಾಣ: ಶಿವಬಿಜ್ಜಣಗೆಯನುರಾಗದಿಂ 
ದೊಯಾ ಶಹಗೈ ದನು ಹವಿಯ ಸಾಕ್ಷಿಯಲಿ (ಬಿಜ್ಜ ಪು. ೯೭-೨೮). 
: [ಆಸಂ. ವೈವಾಹ] 
ಒರ್‌, ಓರ್‌, (ನಾ). ಸಮಾಸದಲ್ಲಿ ಒಂದು ಎಂಬ ಸಂಖ್ಯಾದಾಚ 
ಕಕ್ಕೆ ಆಡೇಶವಾಗಿ ಬರುವ ರೂಪ. "ಒರ್ಕೆಯ್‌', "ಒರ್ನುಡಿ', 
«ಒರ್ಪಿಡಿ' ಪರಾ. ಓರ: "ಓರೊಂದು', "ಓರೊರ್ಮೆ' 
ಪರಾ. 
(ದೇ. ॥ ತಮಿ. ಮಲ. ಒರು, ಓರ್‌; ಶುಳು. ಓರ್‌, ಒರು; 
ಕೊಡ. ಒರೀ; ಕುಣ. ಕುವಿ. ರೋ] 
ಒರ (ನಾ). ಬಯಕೆ; ಬಯಸಿದ ವಸ್ತು: ಬೇಡಿದೊರಗಳನೀವ ಪುರಂ 
ದೆರವಿಕಲ (ಪುರಂದ. ೫-೮೦-೩); ಮಹದೇವಗೊರವಿತ್ತು (ತೀರ್ಥಮ. 
೩೭); ಜತಗ (ವೆ.0 ಕಾ ರಾ. ೧-೬-೨೯); ಮೆಚ್ಚಿದೊರನಂ 
ಕೊಡುವುದುಂಟಾದರೆ. .. ಓಲೈಸಿ ಪೋಗಬೇಕೆಂದೊರೆಗಳಂ ಬೇಡ್ಡರು 
(ತುರಂಗೆ. ೬೦-೧೪); ಪೆ ಕ್ರೀಮದಿಂ ಡೇವರೊರವಿತ್ತಡಂ ಪೂಜಾರಿ ತಾ 
ಮುನಿವನೆಂದು ಪೇಳ್ವರು ತ್ತ ೧-೧೧). 
`[ಆ ಸಂ. ವರೆ] 
ಒರಂಕಲ್ವಾಯ್ಸರ್‌ (ನಾ). ಒಬ್ಬಾತನ ಹೆಸರು: ಕಣ್ಣಮ್ಮನ್‌ 
ಕೊಡಗೂರ್ನಾಡಾಳ ಒರಂಕಲ್ವಾಯ್ಸರುಮ್‌ ಸೀೀಂಪಾಲ್ವಾಯ್ಸರುಂ 
ಇರ್ವ್ವರುಂ (ಮೈಆರಿ. ೧೯೨೫, ೧೦೬-೨೭; ?). [?) 
ಒರಗಾಣಿ (ನಾ). ಒಂದು ಕಾಣಿ, --ನಾಣ್ಯ: ಟಿಂಕೆಗೆ ಷೋಡಶ 
ದುಡ್ಕಂ ಬಿಂಕದಿ ಸಸಿಗಾಣಿ ನಾಲ್ಕುಂ ಪೈಸಗಳೆಂಟಂ ಪಂಕಜಮಿತ್ರನ ಗಣ 
ನೆಗೆ ಭೋಂಕನೆ ತಾಂ ಒರಗಾಣಿ ದುಗ್ಗಾಣೆರಡಂ (ಭಾಸ್ಕರ. ೭೬-೧೦). 
[ಒರ್ಯ (ಆ ಒರ್‌) + ಕಾಣಿ] 
ಒರಗಿಸು "ಒಅಂಗಿಸು' ನೋ. 
ಒರಗು "ಒಅಂಗು? ನೋ. 
ಒರಗ್ಳು "ಒಅಗ್ಗು' ನೋ. 
ಒರೆಗುದಿಂಬು (ನಾ). ಒರಗಿಕೊಳ್ಳುವ ದಿಂಬು; ಲೋಡು: ನಮ 
ಸ್ಕಾರ ದಣಾಯಕರೆ. (ಒರಗುದಿಂಬುಗಳನ್ನು ಹಾಕಿದ್ದ ಕಡೆಗೆ ಕೈತೋ 
ರಿಸಿ) ಈ ಕಡೆಗೆ ಬನ್ನಿ (ತುಂಗಧ. ೧೨); ಕೂತು ಕೇಳುವನರಿಗೆ ಮೆತ್ತ 
ನೆಂದು ಒರಗುದಿಂಬುಗಳಿರಬೇಕು (ಸಾಹಿಜೀ. ೧೦). 
[ಒರಗು (ಆ ಒಜಂಗು) + ದಿಂಬು] 
ಒರಗುಮೂಡೆ "ಒಆಗುಮೂಡೆ' ನೋ. 
ಒರಗುಲ್ಲಾರ (ನಾ). ಒರಗಿಕೊಳ್ಳುವ ಮೆತ್ತೆ ; ತಿವಾಸಿ (8). 
[ಒರೆಗ್ಗು, (ಆ ಒಜಂಗು) * ಉಲ್ಲಾರ] 
ಒರಚು (ಗು). ವಕ್ರವಾದ; ಒಂದು ಕಡೆಗೆ ಮಾಲುವ. "ಒರಚು 
ಗಣ್ಣು' ಪರಾ. [?] 

ಒರಚುಗಣ್ಣು (ನಾ). ಮಾಲುಗಣ್ಣು ; ; ಮೆಳ್ಳು ಗಣ್ಣು; ; ವಕ್ರದೃಷ್ಟಿ : 
ಒರಚುಗಣ್ಣಿ ನ ಸಿಂಗಪ್ಪಗೌಡೆರು ತ ಜಾರುಣ್ಮ ಸ ಹಜವಾಗಿದ್ದ 
ಸಂತೋಷದ ಮುಖಧ್ಯಗಿಯು6ವ ಗುತ್ತಿಯ ಕಡೆ ಓರೆನೋಟ ಬೀರಿ 
(ಮಲೆಮ. ೭೧೪). [ಒರಚು 4 ಕಣ್ಮು (೮ ಕಣ್‌)] 

ಒರಟ "ಒಅಂಟಿ' ನೋ. 


ಒರಟಾಡು 


ಕಟಾಡು (ಕ್ರಿ). ಒರಟು ಮಾತನ್ನಾಡು; ಗಡುಸಾಗಿ ಹೇಳು: 
ನರಟುಗಾರನು ಒಕಟಾಡುತ್ತಾನೆ (ಗಾದೆ). 
[ಒರಟು (ಆ ಒಅಂಟು) + ಆಡು] 
ಒರಟು "ಒಅಂಟು? ನೋ. 
ಒರಟುಗಂಬಳಿ (ನಾ). ಮೃದುವಲ್ಲದ ಕಂಬಳಿ; ಉಜ್ಜುಗಂಬಳಿ: 
ಹೂಮಳೆ ತುಂತುರು ತುಂತುರಾಗಿ ಬಿದ್ದು... ಅವರ ಒರಟುಗಂಬಳಿಯ 
ತುಪ್ಪುಳದ ಮೇಲೆ ಕೂತಿರುತ್ತಿತ್ತು (ಪುನರು. ೨೬೯). 
[ಒರಟು (ಆ ಒಜಂಟು) + ಕಂಬಳಿ] 
ಒರಟುಗಟ್ಟು (ಕ್ರಿ). ಗಟ್ಟಿಯಾಗು; ಜಡ್ಡುಗಟ್ಟು: ಮಳೆಬಿಸಿಲೆನ್ನದೆ 
ಬಹುಕಾಲ ತಿರುಗಿದ್ದರಿಂದ ಚರ್ಮ ಒರಟುಗಟ್ಟತ್ತು (ಯೋಧಪು. ೫೩). 
[ಒರಟು (ಆ ಒಜಂಟು) + ಕಟ್ಟು] 
ಒರಟುಗಲ್ಲು (ನಾ). ನಯವಲ್ಲದ ಕಲ್ಲು; ಮೃದುವಲ್ಲದ ಕಲ್ಲು: 
ಚರಂಡಿಯ ಒರಟುಗಲ್ಲುಗಳ ಮೇಲೆ... ಆಂಗಾತನಾಗಿ ಮಲಗಿದ್ದನು 
(ಪುನರು. ೪೪೩) [ಒರಟು (ಆ ಒಣಂಟು) * ಕಲ್ಲು(« ಕಲ್ಯ್‌)) 
ಒರಟುತೆನ "ಒಅಂಟುತನ' ನೋ. 
ಒರಟುಮನುಷ್ಯ (ನಾ). ನಯವಿಲ್ಲದ ಮನುಷ್ಯ; ಅನಾಗರಿಕ: 
ಅವನೊಬ್ಬ ಒರಟುಮನುಷ್ಠ್ಯ (ರೂಢಿ). 
[ಒರೆಟು (£ ಒಜಂಟು) + ಮನುಷ್ಯ] 
ಒರೆಟುಸರಕು (ನಾ). ಕಚ್ಚಾವಸ್ತು: ಅಂತರ್ರಾಷ್ಟ್ರೀಯ ಪೇಟಿಯಲ್ಲಿ 
ಹಿಂದಿ ಗಿರಾಕಿಗಳೆಂದರೆ, ಕೇವಲ ಒರಟುಸರಕುಗಳನ್ನು ಕೊಟ್ಟು, ತಯಾ 
ರಾದ ಸಾಮಾನುಗಳನ್ನು ಕೊಳ್ಳುವವರು (ಶಕ್ಕಡಿ. ೨೮). 
[ಒರಟು (ಆ ಒಜಂಟು) + ಸರಕು] 
ಒರಟುಹಿಡಿ (ಕ್ರಿ). ಒರಟಾಗು; ಜಡ್ಡುಹಿಡಿ; ಜೊಮ್ಮುಹಿಡಿ : 
“ ...'ಫಿನ್ನ ಬಲದೆ ಜಂಭ! ಹತ್ತು ನಿಮಿಷ ಕುಣಿತು ಕಾಲು ಒರಟು 
ಹಿಡಿಯಿತೆನ್ನುವ, ಬಲಭೀಮ ನೀನು? (ರಕ್ತಧ್ವ. ೨೫೫). 
[ಒರಟು (ಆ ಒಅಂಟು) + ಹಿಡಿ] ( ಪಿಡ್ಕಿ)] 
ಒರಟೆ (ನಾ). (ಚಳಿ ಅಥವಾ ಬಲಹೀನತೆಯಿಂದ ಕೈಕಾಲುಗಳ) 
ಸೆಳೆತ; ಒರಟಾಗುವಿಕೆ: ಕೈಕಾಲಿಗೆ ಒರಟಿ ಬಂದು ಮನುಸ್ಯ ಗಾಬರಿ 
ಯಾಗುತ್ತಾನೆ (ಗೃಹವೈ. ೨೭). [ಒರಟು (ಆ ಒಅಂಟು) +-ಎ?] 
ಒರತೆ "ಒಅಂತೆ' ನೋ. 
ಒರತೆನೀರು (ನಾ). ಚಿಲುಮೆಯ ನೀರು: ಆಸ್ತಿಯೆಂಬುದು ಒರತೆ 
ನೀರಿದ್ದಂತೆ (ತ್ಯಾಗಮ. ೬೨). 
[ಒರತೆ (ಆ ಒಂತೆ) * ನೀರ್ಕು (ಆ ನೀರ್‌;)] 
ಒರಪು (ನಾ). ಉಜ್ಜುವುದು; ತಿಕ್ಕುವುದು: ತೊಡೆ ತೊಡೆಗಳ್‌ ಪತ್ತಿ 
ಪೆರ್ಬಾವುಗಳ್‌ ತಳ್ತಂದಂ ಮೆಯ್ದೋಜಕಿ ಮುಂಬಾಯ್ದೆರ್ದೆಯೆರ್ದೆ 
ಯೊರಪಿಂ ಮೆಯ್ಕೆ ರಚಿ ಚ್ಚಿರಲ್‌' (ಚಿಕವಿ. ೬-೧೬೫). [ಆ ಒರೈ + -ಫ್ರು] 
ಒರೆಲ್‌,, ಒರಲ್ಕು, ಒರಳ್‌, ಒರಳ್ಳು (ನಾ). ಕುಟ್ಟುವುದಕ್ಕಾಗಲಿ, 
ರುಬ್ಬುವುದಕ್ಕಾಗಲಿ ಮಾಡಿರುವ ಗುಳಿಯುಳ್ಳ ಮರದ ಅಥವಾ 
ಕಲ್ಲಿನ ಸಾಧನ; ಒರಳುಕಲ್ಲು; ಉಲೂಖಲ: “ಮುಸಳಮಯೋಗ್ರ 
ಮೊರಲ್ಲಂ ಪೆಸರಕ್ಕುಮುಳೂಖಳಂ ೫ (ವಸ್ತುಕೋ. ೫೦-೩೨) ; ಕೊರಲ 
ಸತ್ವಮಿಲ್ಲಜೊರಲಂ ನುಂಗಿದರೆಂಬ ನಾಬ್ಲಾದೆಯಂತೆ (ಧರ್ಮಾಮೃ. 
೭-೧೭೩) ; ಮರಕತದೊರಲೊಳ್‌ ಮುತ್ತಿನಕ್ಕಿಯಂ ಪೊಯ್ದು (ಲೀಲಾವ. 
೨-೩೪); ಶೀತಳ ಶಶಿಕಾಂತದಿಂ ಸಮೆದೊರಲ್ಲಳೊಳಂ ಬಿದಿರಕ್ಕಿಯಿಕ್ಸಿ 
(ಗರಿಕ. ೧-೧೩೨). ಓರೆಲ್ಕು: (ಕಿ). ಒರಳ್‌ : ಕೊರಳ ಶಕ್ತಿಯಿಲ್ಲ 
ದೊರಳಂ ನುಂಗುವೆನೆಂಬ (ಧರ್ಮಾಮೃ. ೧೨-೩೮) ; ಕಲ್ಲಿನೊರಳೊಳಿಕ್ಕಿ 
ಮಿಕ್ಕಿ ಒನಕೆನಿಡಿದು ಇಡಿವರಯ್ಕೋ (ಸಾನಂಚ. ೬-೯೨ ರಗಳೆ). 


೧೨೪೫ 


0 


20 


25 


30 


ಒರಸು, 


ಒರಳ್ಳು: ಸೇದಿಕಟ್ಟಿದೊರಳನೆಳೆದರೆ ಬೀದಿಯಲಿ ಮರೆ ಮುಜುದುದು 
(ಕುವ್ಯಾಸ. ೯-೫೬); ಎಳೆಯ ಕಳಿಲೆಯ ಕುಡಿಯನೊಗರುಹೋಹಂತೆ 
ಕುದಿಗೊಳಿಸಿಯೊರಳೊಳು ತುಳಿದು ನೀರುಳ್ಳಿ ಕರಿಬೇವು ಯೆಳೆಯಲ್ಲಮಿಕ್ಕಿ 
ಯಿಂಗಂ ಬೆರೆಸಿ ನೀರಿಂದಲಟ್ಟುಕೊಂಡಾ ವಡೆಯನು ಬಳಿಕುದುರೆಯಂ 
ಮಾಡಿ ತೆಂಗಾಯ ಹಸಿಯಕ್ಕಿ ಬಿಳಿಯುದ್ದ ನಿಕ್ಸಿ (ಸೂಪ ಶಾ. ೬-೧೦); 
ಒರಳಲ್ಲಿ ಕೂತರೆ ಒನಕೇಪೆಟ್ಟು ತಪ್ಪೀತೇ ? (ಗಾದೆ) ; ಒರಳಲ್ಲಿ ಹರಳು 
ಹುರಿದರೆ ಆರಳು ಆದೀತೇ? (ಗಾದೆ); ಒರಳು ಹೋಗಿ ಮದ್ದಳೆ ಸಂಗಡ 
ಹೇಳಿದ ಹಾಗೆ (ಗಾದೆ). 
[ದೇ. ॥ ತಮಿ. ಮಲ. ಉರೆಲ್‌ ; ತುಳು. ಉರಳ್‌, ಒರಲ೯; 

ಕೊಡ. ಒರ; ತೆಲು. ರೋಲು, ಆಕೋಲು. ( ಸೆ. ಉಲೂಖಲ] 

ಒರಲ್ಡ್‌ "ಒಜಲ್ಮ್‌? ನೋ. 

ಒರಲಿಕೆ (ನಾ). ಕೂಗುವುದು: ಮಾದ್ರಿಯ ಒರಲಿಕೆ "ಕೆಟ್ಟಿಂ' ಎಂಬುದ 
ರಿಂದ ಮೊದಲಾದುದೊ ಮುಂದೆ ಬರುವ ಓಕಾರದ ಆಂತ್ಮಪ್ರಯೋಗವೂ 
ಪಂಪನ ದೇಸಿಯ ಚೊಕ್ಕುತನವನ್ನು ಒಕ್ಕಣಿಸುತ್ತವೆ (ತವನಿ. ೬೪). 

[ಬರಲ್‌ (ಆ ಒಣಲ್ಮ್‌) * -ಇಕೆ] 

ಒರಲಿಸು "ಒಅಲಿಸು? ನೋ. 

ಒರಲು "ಒಅಲ್ಡ್‌' ನೋ. 

ಒರಲು "ಒಅಲ್ಮ್‌' ನೋ. 

ಒರಲ್ಕು "ಒರಲ್ಡ್‌? ನೋ. 

ಒರಲೆ "ಒಅಲೈೆ? ನೋ. 

ಒರವ (ನಾ). ಒಂದು ಬಗೆಯ ಮಾನು: ಕೊರವಂ ಗೋಜಳೆ ಸಣ್ಣ 
ಗಣ್ಣನೊರವಂ ಳಾಗೆಂಡೆ ಹೆಗ್ಗುರ್ಬು ಹೆಂಗರಿಗಂ .. . ಪಂದಿಗನೆಂಬ 
ಮಾನ್ಹೆಗೆದನಾ ಭಕ್ತಂ ಮಹಾಲೀಲೆಯಿಂ (ತ್ರಿಫವಿ. ೫೭-೪). "ಕೊರವ ' 
ಪರಾ. [?] 

ಒರವಾರೆ (ನಾ). ಕೈಗುದ್ದಲಿ. [ಆ ಒಕ್ಕೆ + ಪಾರ್ಕ] 

ಒರವೆಯಕ್ಕಿ (ನಾ). ಒಂದು ವಿಧದ ಅಕ್ಕಿ (?) : ರುದ್ರಪೂಜೆಗೆ ವರುಷಂ 
ಪೃತಿ ಹಂಜೆಕೆರೆಯ ಹಾನೆಯಲಿ ಒರವೆಯಕ್ಕಿಯನೂ ನಡಸಿ ಬಹರು 
(ಸೌಇಇ. 12-11, ೪೪೪೪-೩೬; 1433) ; ಹಾನೆವೊರವೆಯಕ್ಕಿ ನಾಘಂಡುಗ 
ದಲೂ (ಸೌಇಎ. ೧೯೩೨, ಉಡುಪಿ. ೨೬೮-೯; ?). [ಒರವೆ? + ಅಕ್ಕ್ಯಿ) 

ಒರಸಿಸು (ಕ್ರಿ). ಒರಸುವಂತೆ ಮಾಡು (ಕಿ). [ಒರಸ್ಕು + -ಇಸ್ಕು] 

ಒರಸು (ಕ್ರಿ). ೧. ತೀಡು; ತಿಕ್ಕು; ಉಜ್ಜು : “ಒರಸು- ಘರ್ಷಣೇ? 
(ಶಮಧಾ) ; ಬೆರಲೊಳ್‌ ಬೀಣೆಯ ತಂತಿಗಳೊರಸಿದ ಕೆಂಗಲೆಗಳಕ್ಷಮಾಲೆ 
ಯೊಳೆಸೆದಂತಿರೆ ಪೊಸಮುತ್ತುಂ ಪವಳಂ ಬೆರಸಿದವೋ([ಲಾಯ್ತು] ಚೆನ್ನ 
ತಪಸಿಯ ಕೆಯ್ಕೊಳ್‌` (ಪಂಪಭಾ: ೬-೧೦) ; ತುಜುಮಂದೆಯೊಳಗೊಂದು 
ಗೋವುಗಲ್ಲಿಟ್ಟರಿ ಕರುವಿಂಡು ಒರೆಸುವಂದದಲಿ (ಅಮುಸಾಂ. ೪-೭೬೪). 
೨. ಬಟ್ಟೆಯಿಂದ ಒತ್ತಿ ತೆಗೆ, “ತೊಡೆ; ನಿವಾರಿಸು: ತಾಯ ಕಂಗಳ 
ಜಲವ ಸೆಜಗಿನೊಳೊರಸಿದನು (ಕುವ್ಯಾದ್ರೋ. ಪರಿ. ೨೭೬೮); ಸೆಜಗಿನೊಳೊ 
ರಸಿ ಕೆಂಬನಿಯ (ನಳಚ. ೫-೧೨) ; ಕಣ್ಣಿನಲ್ಲಿರುವ ಬಿಸಿನೀರನ್ನು ಸೆರಗಿ 
ನಿಂದ ಒರಸಿದಳು (ವಾರಾಕೃ- ೪೧) ; ಬೆವರಿನ ಬಿಂದುಗಳನ್ನು ಒರೇ[ರೆ)ಸು 
ತ್ತಿದ್ದಳು (ಬಾಣಆ. ೧೦). ೩. ಉಜ್ಜಿ ಕಳೆ ; ಅಳಿಸು ; ನಾಶಮಾಡು : 
ಪೂರ್ವಚಕ್ರೃವರ್ತಿಗಳ ವಿಜಯ ಪ್ರಶಸ್ತಿಯಂ ಕಂಡು ಗಳಿತ ಮದನಾಗಿ 
ಕಆದೆಡೆಯಂ ದಂಡರತ್ನದಿನೊರಸಿ ಕಳೆದು (ಚಾವುಂಪು. ೬೦-೧೮); 
ಬಿದಿ ಬರೆದೆಕ್ಕರಮನೊರಸಿ ಕಳೆದವರೊಳರೇ (ಧರ್ಮಾಮೃ. ೧೪೪೨೩) ; 
ಬರೆಯಬಲ್ಲೆನು ಬರೆದ ಲಿಖಿತವನೊರಸಲಜೇಯೆನು (ತೊರರಾ. 
೧-೮-೬೧); ಪಾತ್ರೆಯಲ್ಲಿ ಎಣ್ಣೆಯ ಪಸೆ ಅಂಟಕೊಂಡಿದ್ದರೆ ಅದನ್ನು 
ಕಾಗದದ ಚಿಂದಿಯಿಂದ ಒರೆಸಿ ತೆಗೆಯಬೇಕು (ಆಡುಸಾ. ೪೩). 


ಒರಸ್ಕು 


೪. ಲೇಓಿಸು; ಬಳಿ; ಸವರು: ಸುರಕುಜದೆ ಬೀಜಂ ಮದ್ಯಂ ರೆಜನಿ 
ಮಾಗಧ ಕೌಂಗುಪ್ರೋದ್ಧುರ ಸಿದ್ಧಾರ್ಥಂ ನಿಂಬಫಲಂ ಬಜೆ ಗುಂಜಾಫಳ 
ಮಿವಂ ಪರಿಕ್ಲಿನ್ನಂ ಮಾಡಿಟ್ಟೊರಸಿ ಮೊದಲೊಳ್‌ (ಲೋಕೊ ಪ. 
-೪೫) ; ತರ್ದ್ದುಗಳಟ್‌ಗುಂ ಬಜಓಯೊಳುದ್ದ್ದಿ ನೆಲಾವರೆಯ ಬೇರ 
ನಾಮಳಕಮುಮಂ ಬರ್ದ್ದಿಲಿಮಿಂಚಿಯ ರಸದೊಳ್‌ ನಿರ್ದ್ವಯೆಯಿಂದೊ 
ರಸಿ ಪೂಸೆ ದಿನಪಂಚಕದೊಳ್‌' (ಶಮದ. ೨೬೧ ಪ್ರಯೋ). ೫. ಮೆಲ್ಲಗೆ 
ಸೋಕು, ತಾಗು, ತಟ್ಟು: ಇಳೆಯೊರಸೆ ಮೈಯಿಕ್ಕಿ ಶಿವಗಣ 
ಕುಲಕೆ ತಂದು ವಿಭೂತಿ ವೀಳೆಯಗಳನೊಸೆದು ಮಾಡಲ್ಕೆ (ಬಸಪ. 
೪-೬). ೬, ತಿಕ್ಕಿ ಬೇರ್ಪಡಿಸು ; ತೆಗೆದುಹಾಕು: ಒರಸಿದುಮ್ಮಿಗೆಯು 
ಧಾನಾಖ್ಯಮೆನಿಸಿಕ್ಕು (ಮಂಗರಾ. ೧೧೦-೬). 

ಒರಸಿಕೊಳ್‌ ಎ೧. ಬಳಿ; ಸವರು; ತೊಡೆ: ಪರಿಮರ್ದಿಸುವುದು 
ದತ್ತೂರರಸಮನಿಂಬಾಗಿ ಪಿರಿದು ನೆಲದೊಳ್‌ ಲವಣಂಬೆರಸೊರಸಿಕೊಂಡು 
ಪೂಸುಗೆ ಕರಗುಗುಮೇಟ್ಟೊರೆಯೆನಿಪ್ಪ ಕುರುವುಂ ಕ್ಷಣದೊಳ್‌ 


(ಕಾವ್ಯಾವ. ೨೬೧). ೨. ಶಾಗಿಸು ; ಸ್ಪರ್ಶಿಸು: ಭೀಷ್ಮನ ಚರಣಕಮಲವ | 


ಹಿಡಿದು ನೊಸಲಿನೊಳೊರಸಿಕೊಂಡನು (ಕುವ್ಯಾದ್ರೋ. ೧-೨೧). 

[< ಒರೆ * -ಸ್ಕು. 1 ತಮಿ. ಉರೈಚು; ಮಲ. ಉರಸು ; ತುಳು. 
ಉರೆಸ್ಕು ಒರೆಸು; ತೆಲು. ಒರಚು ; ಪರ್ಜಿ. ಉರ್‌; ಗೆಡಬ. 
ಉರ್ಸ್‌] 

ಒರಸ್ಕು (ನಾ). ೧. ಒರಸುವಿಕೆ; ಉಜ್ಜುವಿಕೆ. ೨. ಹಿಂಸೆ; ಕಾಟ; 
ತೊಂದರೆ: “ಗೋಣ್ಮುಜ, ಇರ್ಕು, ಒರಸು - ಈ ೩ ಹಿಂಸೆ? (ಕಶಸಾ. 
೧೩-೨೬೦). 

ಒರಸೊರಸು (ದ್ವಿರುಕ್ತಿ) -೧. ಪರಸ್ಪರ ಉಜ್ಜುವಿಕೆ; ತಿಕ್ಕಾಟ; 
ಘರ್ಷಣೆ: ಕುರುಕುಳರ ಜನ್ಮಮಿದು ನಿಮ್ಮೊರಸೊರಸಿನ ದೆಸೆಯದಲ್ಲ 
ದುರುಸನ್ನೆ ಯೊಳೊಂದಿರೆ ತಸ್ಕರನುಕ್ಕೆವದಿಂದಿರದೋಡಿದನೆಂಬ ನುಡಿಗೆ 
ನೀನೆಡೆಯಬ್ಬರಿ (ಮಹಾನೇ. ೧೦-೪೯) ; ಅಲಗಿನೊರೆಸೊರಸಿಲ್ಲ ಕೈಮ್ಮೆ 
ಗಳಲಿ ಮುಳುಗಿದೆ ಬಾಣವಿಲ್ಲ (ಕು ವ್ಯಾಭೀ. ೩-೩೫) ; ಈರ್ವರೆರಸಿನ 
ಸುಕುಮಾರಕರು ಹಿರಿದು ಹೋರಟಿಗೊಂಡಾ ತಂತಮ್ಮೊಳಗೊರೆಸೊರ 
ಸಾಗುತಿಹರು (ನೇಮಿಸಂ. ೬-೫೬) ; ಭರದಿಂದೆ ನಡೆವರಸರಸುಗಳ ಕಂಠ 
ಮಾಲೆಗಳ ತೋರಮುತ್ತೊರಸೊರೆಸು ಮಿಗೆ (ಜೈಮಿಭಾ. ೧೨-೬). 
೨. ಕೋಪ; ರೋಷ: “ರೂಷಣಂ - ಒರಸೊರಸು? (ಕಾಶಕೃ. ೫೮); 
*ಮುಳಿಸು ಕಿಸುಗಣ್ಮು ಸೆಣಸೊರಸೊರಸು ಕಾಯ್ತೆನಲ್‌'. .. ಕೋಪದ 
ಪೆಸರು * (ಶಬ್ದಮಂ. ೪೧). [ಆ ಒರಸ್ಕುಗಿ. 

ಒರಸುಹ (ನಾ). ಒರಸುವಿಕೆ. [ಒರಸು * -ಹ್ಯ] 

ಒರಸುಹಣ (ನಾ). - ಒರಸುಹ:* ಫೃತಿಃ।, ಫೃತಂ ... ಘಾರ್ಯಂ, 
ಈ ೭ ಒರಸುಹಣಂ* (ಕಾಶಕೃ. ೧೭೬). ಗ[(ಒರಸುಹ* -ಅಣ) 

ಒರೆಸೆ "ವರಸೆ' ನೋ. 

ಒರೆಸೊರೆಸುತನ (ನಾ). ಘರ್ಷಣೆ; ತಿಕ್ಕಾಟ; ಮನಸ್ತಾಪ: 
ಭರತನಲಿ ರಾಮ ನಲಿ ದಾಯಿಗರೊರಸೊರೆಸುತನವುಂಟಿ (ತೊರರಾ. 
೨-೧-೨೮). [ಒರಸ್ಟು + ಒರಸ್ಕು 4 -ತನ] 

ಒರಳ್‌ "ಒರಲ್‌,? ನೋ. 

ಒರಳೆಕ್ಸಿ (ನಾ). ಒರಳು ಹಿಡಿಯುವಷ್ಟು ಅಕ್ಕಿ; ಒಂದು ಅಳತೆ: 
ಮನದೊಳ್ಳೆನೋಹರನ ನೆನೆದು ನಲಿದಾಡುತ ೦ ಒರಳಕ್ಕಿವೊಯ್ದಲ್ಲಿ 
ಪರಮನಂ ಪಾಡುತಂ (ಕೋಳೂರ. ೯೭-೧೭). 

[ಒರೆಳ್ಳು (ಆ ಒರಲ್‌್‌) + ಅಕ್ಕಿ] 
ಒರಳು "ಒಅಲ್‌' ನೋ. 
ಒರಳ್ಕು "ಒರಲ್‌,' ನೋ. 


೧೨೪೬ 


ಒರೈ 


ಒರಳುಕೆಲ್ಲು (ನಾ). - ಒರಲ್ಸ್‌ (೪). 

[ಒರಳ್ಳು (ಆ ಒರಲ್ಮ್‌) * ಕಲ್ಲು (೮ ಕಶ್ಯ್‌)] 
ಒರಳೆ "ಒಲಲೈ' ನೋ. 
ಒರಾತ "ವರಾತ' ನೋ. 


5,ಒರುಗು (ನಾ). ಒಣಗಿದುದು ; ಒಣಕಲು : ವಿಧಿಯಿಲ್ಲದೆ ಓದಬೇಕತಗಿ 


13 


20 


30 


33 


45 


ಬಂದಾಗ ಪದ್ಯವನ್ನು ಹತ್ತುದಿನ ಬಿಸಿಲಿನಲ್ಲಿ ಒಣಗಿಸಿದ ಬದನೆಯ ಒರುಗಿ 
ನಂತೆ ಮಾಡಿ, ಗದ್ಯಕ್ಕಿಂತಲೂ ನೀರಸವಾದ ರೀತಿಯಲ್ಲಿ ಗೊಣಗುವುದು 
ನಾಗರಕ ಆಚಾರನಾಯಿತು (ಗಾನಕ. ೧೨). [ಆ ಬಜು./ ಶಮಿ. ವಜ್ಜಲ್‌`] 

ಒರೆ (ಕ್ರಿ). ಹೇಳು; ತಿಳಿಸು; ನಿರೂಪಿಸು : : 4ತನೂಕರಣದೊಳಗು 
ಪದೇಶದೊಳಗೊರೆ (ಶಬ್ದಮಂ. ೧೦೫) ; ಒರೆವ ಲಲ್ಲೆಯ ಮೆಲ್ಲುಡಿ 
(ಪಂ ಪಭಾ. 8-೮೩); ಕ[ಬ್ಬ]ಂಗಳನೊರೆದಂ ರವಿನಾಗಭಟ್ಟಿಂ (ಇಲ 
211, ೨೨೩--೧೮ ; 978) ; ಕಬ್ಬಿಗರ ಕಾನನೊಲವಿಂದೊರೆದೆಂ (ಕಬ್ಬಿಕಾ. 
೧೬) ; ಹಿರಿದು ಮಮತೆಗಳಿಂದ ಬುದ್ಧಿಯನೊರೆವೆ ಕೇಳಾ ಸೀತೆ (ಕಾಶಿರಾ. 
೩-೧) ; ಕಂಠೀರವನರಸೇಂದ್ರನೆಂದೊರೆದರು ನಾಮಕರಣವನು (ಕಂನನಿ. 
೪-೬೯) ; ಫಲುಗುಣಗೆ . . . ಗೀತೆಯೊರೆನಂದು (ಗಿಳಿವಿಂ. ೨೨-೨೯. 

[ದೇ. ॥ ಶಮಿ. 'ಉರೈ ; ಮಲ. ಉರ, ಉರೆ; ಕೊಡ. ಒರಡ್‌ 

ಒರೈ (ಕ್ರಿ). ೧. ಬಳಿ; ಸವರು; ಹೆಚ್ಚು ; ಲೇಪಿಸು: ಮೈಯೊಳರಿಸಿನ 
ವೊರೆದೊರೆದು [ಪಾಠಾಂ. ವೊರದೊರದು] ತಾ ಮಾಯಲೆಜಕಿವಳು ಮೃಡ 
ಶಿಶುಗೆ ಬಿಜ್ಜಾಯಿ (ಬಸಪು. ೧೫-೧೦) ; ಗುರುವಿಗೊರೆದ ಸುಗಂಧ ಲೇಪನ 
(ಪ್ರಧುಲೀ. ೨೩-೫೯) ; ಧರಿಸಿ ಲಿಂಗವ ಮೇಲೆ ಭಸಿತನನೊರೆದು 
ಅಂಗಾಂಗದಲಿ (ಬಿಜ್ಜಪು. ೪೫-೪೦); ಹರಿಣೋಪಮಾನ ನಯನಂ 
ಗಳಿಗೆಯಂಜನನುನೊರೆದು (ನ ವ ಮೋ. ೨೭-೭೦). ೨. (ಒರೆಗಲ್ಲಿನ 
ಮೇಲೆ) ಉಜ್ಜು ; ತಿಕ್ಕು : ಒರೆ- ಕರ್ಷಣೇ (ಎಳೆಯು)? (ಕಮಘಾ). 
ಐ ಇದು “ಒರೆ - ಕಷಣೇ” ಎಂದಿರಬಹುದು: ಒರೆದುಂ ಕಡಿದುಂ 
ಪೊಯ್ದುಂ ಕರಗಿಸಿಯುಂ ಪೊನ್ನನೆಂತು ನೋಡುವರು (ಸಮಪ. ೧೫-೧೬); 
ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಸುವರ್ಣದಂತೆ 
ಅರೆದು ನೋಡುವ ಚಂದನದಂತೆ (ದೇದಾಪ್ರ. ೧೧೮-೮೬) ; ಒರೆ 
ದೊರೆದು ಕಾಯಿಸಿ ಬಡಿಬಡಿದು ಚಿನ್ನವ ಪರಿಕಿಸುವಂತೆ (ಇ ಂ ಚಾಪ. 
೧೪೬-೧೯). ೩, ಪರೀಕ್ಷಿಸು; ವಿಮರ್ಶಿಸು : ಆದೊರೆಯೇದೊರೆಯೊಂ 
ತಾನೇದೊರೆ ತದ್ದೇಶ ಕಾಲಮೇದೊರೆಯೋ . ಮೇಜೇದೊರೆ ತಾಂ ಕ್ಷಯ 
ವೃದ್ಧಿ ಗಳಾದೊರೆಯವಿವೊರೆದು ಮುನ್ನೆ ಪರಿಕಿಪುದಜಕಿದೊಂ (ಶಾಂತಿ. 
೨-೪೦) ; ಗಿರಿಜೆಯೆ ಮನಮನೊರೆದುನೋಡುವ ಭರದಿಂ ಬಂದು ನಿಂದು 
(ಗರಿಕ.೯-೮೩ವ); ಒರೆದೊರೆದು ನೋಡಿದಳು ಸೂತನ ಸಿರಿಮೊಗದ 
ಕಾಂತಿಯನು (ನಳ ಚ. ೮-೪೪) ; ಕವಿರಾಜಮಾರ್ಗದ ಬೇರೆ ಕೃತಿಗಳು 
ದೊರೆಯದ್ದರಿಂದ ಇದನ್ನು ಒರೆದು ನೋಡಲು ಆಧಾರವಿಲ್ಲ (ಕಸಾಚ. 
೬೮). ೪. ಹೆರೆ; ತಿಕ್ಕಿ ನುಣುಪುಮಾಡು; ನಯಮಾಡು ; ಮೆರುಗು 
ಕೊಡು: *ತನೂಕರಣದೊಳಗುಪದೇಶದೊಳಗೊರೆ * (ಶಬ್ದಮಂ. ೧೦೫) ; 
ಬಿಲ್ಲನೊರೆ ಕೂರಂಬ ಮಸೆ ಕೊಂಕನನುಮಾಡಿ ಗಣೆಗೆ ಗಆು ಗಳನು 
ಹಸನಾಗಿ ಕಟ್ಟು (ಸಮ್ಯ ಕೌ. ೧೦-೩೨); ತಿರುಗಣಿಗಟ್ಟುವ ಹೊದೆ 
ಹೊಡೆಗಣೆಗಾಜನಿರದೆ ಮಾಡುವ ಬಿಲ್ಲನೊರೆವ (ಕುರಾಸಾಂ. ೩೭-೫೭). 
೫. (ತಗುಣಿ, ಹೇನು ಮೊದಲಾದ ಸಣ್ಣ ಜಂತುಗಳನ್ನು) ತಿಕ್ಕಿ 
ಸಾಯಿಸು ; ಹಿಸುಕಿ ಕೊಲ್ಲು: ನಿನ್ನ ಹಾಸಿಗೆಯಲ್ಲಿ ಕಾಡುವ ತಗಣಿ 
ಗಳನ್ನು ಒರೆಯುವುದರಿಂದಲಾದರೂ ಸೇವೆ ಸಲ್ಲಿಸುತ್ತೇನೆ (ಮೈ ಲಿಮಾ. 
೩೨). ೬. ಒಂದಕ್ಕೊಂದು ಅಂಟಕೊಳ್ಳು, ಸೇರಿರು; ಕೂಡಿ 
ಕೊಂಡಿರು : ತುರಗವರ್ಣಂ ಬಿಳಿಯದಾಗೆ ಕರ್ಕನೆನಿಕ್ಳು . . . ಬಿಳಿದು 
ಮಾಗೊರೆದ ಕೆಂಪಿರೆ ಜನ್ನೆಂ (ಮಂಗರಾ. ೬೧-೧೪). 


ಒರೆ 


ಒರಕೊಳ್ಳು - ೧. ಹೆತ್ತಿಕೊಳ್ಳು : ಉತ್ತರದ ದಿಕ್ಕಿನಲ್ಲಿ ಹತ್ತೀತು 
ಹೆಬ್ಬೇಗೆ ಸುತ್ತ ಒರಕೊಂಡು ಬರುವಾಗ ಜಗವೆಲ್ಲ ಕತ್ತಲಾದೀತು(ಸರ್ವಜ್ಞ. 
೧೦೬೭). ೨. ಸವರಿಕೊಳ್ಳು ; ಬಳಿದುಕೊಳ್ಳು : ಕೋಣೆಲಿ ಗುಂಡಿ 
ಮೊಳದುದ್ದ ಬೀಗಿತ್ತಿ ಮಣ್ಣ ಕೊಟ್ಟೇನು ಒರಕೊಳ್ಳೆ ಸುಣ್ಣ ಕೊಟ್ಟೀನು 
ಸಾರಿಸಿಕೊಳ್ಳೆ (ಹಳ್ಳಿ ಬಾ. ೬೦). 

(ದೇ. ॥ ತಮಿ. ಉರೈ; ಮಲ. ಉರೆ; ತುಳು. ಉರೆಪು; ತೆಲು. 
ಒರಚು, ಒರೆಯು ; ಪರ್ಜಿ. ಉರ್ಚ್‌ ; ಗಡಬ. ಉರ್ಸ್‌] 
ಒರ್ಕೆ "ಒಲೆ? ನೋ. 
ಒರೆ (ನಾ). ಹೇಳಿಕೆ; ನುಡಿ; ಮಾತು: ಆದ್ಯರೆ ಗೀತಡೊರೆಯನಾಲಿಸು 
ವಂತೆ (ಸದ್ಮರಾ. ೨-೭೦) ; ಎಂಬೊರೆಯನವರೇಕಮಾನಸದೊಳಾಲಿಸಿ 
(ಕೊಟ್ಟೊಬ. ೫-೬೬). [ಆ ಒರೈ.,(ತಮಿ. ಉಕ್ಕಿ; ಮಲ. ಉರ, ಉರೆ] 
ಒರ್ಕೆ (ನಾ). ೧. (ಬಣ್ಣವನ್ನು ತಿಳಿಯಲು ಒರೆಗಲ್ಲಿ ನಲ್ಲಿ) ಚಿನ್ನ 
ವನ್ನು ಉಜ್ಜು ವಿಕೆ: ಈ ಹಾಡುಗಳು ಒಂದಕ್ಕೊಂದು ಒರೆಗೆ ನಿಂತ 
ಬಂಗಾರದ ತುಂಡುಗಳಿದ್ದಂತೆ (ಕನ್ನಜಾ. ೮೪). ೨. ಉಜ್ಜುವುದರಿಂದ 
ಉಂಟಾಗುವ ಕಾಂತಿ, ಮೆರುಗು, --ಬಣ್ಣ : ಬಲ್ಲವಕೊಡಗೂಡಿ 
ಬಣ್ಣದಿಂದೊರೆಯಿಂ ತೂಕದಿಂ ಮರ್ಚಿಯಿಂದಂ ಪೊನ್ನೆಂತೊಪ್ಪುಗುಂ 
(ಧರ್ಮಾಮೃ. ೧೩-೫) ; ಎರಡರಿಸಿನ ನುಗ್ಗಿ ಗಳೊಳ್‌ ಬೆರಸಿದ ಕಟುಕತ್ರ 
ಯಂಗಳಂ ಪೂಸಲೊಡಂ ಪರಿಹರಿಕುಂ ಪಲ್ಲಿಯ ವಿಷಮರಿಸಿನದೊರೆ 
ಬಿಸಿಲೊಳಿರ್ದ ತೆಅದೆಂತಾಗಳ್‌ (ಖಮದ. ೧೩-೯೪). ೩. (ಆಲಂ) ಗುಣ 


ವಂದಿರದ ಅಡಸಿಕೆಯ ಪೊಂಕಮುಂ ಪೊಸತೆ (ಬದ್ಧಪ್ರ. ೫೦-೧೦೯೯). 

ಒರೆಗೆಹಚ್ಚು - ಚೆನ್ನಾಗಿ ಪರೀಕ್ಷಿಸು; ವಿಮರ್ಶಿಸು : ಮಾನವರ 
ಸಮಯಗಳ ಸತ್ಕಾಸತ್ಯತೆಯನ್ನು-ಯುಕ್ತಾಯುಕ್ತತೆಯನ್ನು ಒರೆಗೆ 
ಹಚ್ಚುವ ಕಾರ್ಯವು, ನಿಸರ್ಗ ಸ್ಥ ಕಾಲದ ಮೂಲಕ ನಡೆಯುತ್ತದೆ 
(ಕರ್ಹಾಟ. ೨೦೮). ಒರೆಗೆಹತ್ತು ಎ ಪರೀಕ್ಷೆಗೆ ಗುರಿಯಾಗು : ನೀನು 
ಚೆನ್ನಾಗಿ ಒರೆಗೆಹತ್ತಿದೆ (ಮಭಾರ. ೬೦). 

[€( ಒಕೆ. ತಮಿ. ಉಕ್ಕಿ; ಮಲ. ಉರ; ತೆಲು. ಒರ] 
ಒರೆ "ಒಲ್ಕೆ' ನೋ. 
ಒರೆ, (ನಾ). ಸಮಾನ; ಸಾಟ; ಸಾದೃಶ್ಯ; ಸಾಮ್ಯ: *ತೋಡೊರೆ 
ದೊರೆ ತೊಣೆಯೆಜೆ ಪಾಸಟ ಪರಿಸಟ ಸಾಮ್ಮಾರ್ಥಮಪ್ಪುದು ೫ (ಚತುನಿ. 
೨೫); ಸಮಕಟ್ಟಿಂಗೊರೆಗಾರುಮಿಲ್ಲರಿಗ ಕೇಳ್‌ ನಿನ್ನೊಳ ಸಮಂ! 
ಧಾತ್ರಿಯೊಳ್‌ (ಪಂಪಭಾ. ೫-೭೬); ಭೂನಾಟೋಪಂ ಬರ್ಕುಮೆ ವೃಜಿನ 
ವಿರೋಪಿ ಜಿನೇಂದ್ರ ಪ್ರಶಾಂತಿಯೊರೆಗಂ ದೊರೆಗಂ (ಶಾಂಕಿಪು. ೧೧-೮೯); 
ಆರುಂ ಬಲದೇವನೊರೆಗೆ ಬಂದಪರೇ (ಎಕ. ೪11, ಶಿಕಾರಿ. ೨೯೭-೨೯; 
1080) ; ಸಾರಕವಿತ್ವಮನ್ಯಕಾವ್ಯರುಚಿರ ಪ ದ್ಯ ಮಂ ಪಠಿಸಿ ಸತ್ಯವಿ 
ನಿರ್ಮಿತ ಪದ್ಮಮಿಂತಿದಕ್ಕೊರೆಯೆ (ರಾಜಶೇ. ೧-೩೬) ; ೯... ಈ ಫಟಿಂಗ 
ಹುಡುಗ ಅವರೆ ಒರೆಗೆ ಏರಿಯಾನೆ? (ಬೆಳುಮ. ೨೨೪). [1] 
ಒರೆಕಡ್ಡಿ (ನಾ). “ಚಿನ್ನವನ್ನೂ ಬೆಳ್ಳಿಯನ್ನೂ ಒರೆಹಚ್ಚಿ ಬಣ್ಣ 
ನೋಡುವುದರಲ್ಲಿ, ಪ್ರಮಾಣವಾಗಿ ಉಪಯೋಗಿಸುವ ಆಯಾ 
ಲೋಹದ ಒರೆಕಡ್ಡಿ ” (ಸೀರ. ಇಂಕನಿ), [ಒರ * ಕಡ್ಡಿ) 
ಒರೆಗಟ್ಟು (ಕ್ರಿ). ಪರೀಕ್ಷೆಗೆ ನಿಲ್ಲು: ರಣಕ್ಕೆ ಅಲಗೇರಿದಲ್ಲಿ ಹಲುಬಿದರೆ 
ಬಿಡುವರೆ ಭಕ್ತಿಗೊರೆಗಟ್ಟ ತಪ್ಪಿಹೆನೆಂದರೆ ಬಿಡುವರೆ (ಮೋಳಿಮಾ. 
೪೯-೨೦೬). [ಒರೈ * ಕಟ್ಟು] 
ಒರೆಗಟ್ಟು (ಕ್ರಿ). ಸರಿತೂಗು; ಸಮಜೋಡಿಯಾಗು : ಉದಧಿಗೊರೆ 
ಗಟ್ಟುವ ಚತುರ್ನೇದದ ಮಹಾಘೋಷದಲಿ ಮಖಕುಂಡದ ತದಂತರ್ವೇ 
ದಿಗೈ ತಂದನು ಮಹೀಪಾಲ (ಕುವ್ಯಾಸ. ೭-೨೮). [ಒರೆ + ಕಟ್ಟು] 


| 


ಲ ೧೨೪೭ 


ಒರೆಬಣ 
|] 


ಒರೆಗಲ್‌, ಒರೆಗಲ್ಲು (ನಾ). ೧. ಚಿನ್ನ, ಬೆಳ್ಳಿಗಳನ್ನು ಪರೀಕ್ಷಿಸಲು 


ತಿಕ್ಕಿ ನೋಡುವ ಕಲ್ಲು; ನಿಕಷ: ಪರುಸಡೊರೆಗಲ್‌ [ಪಾಠಾಂ. ಕಿ. 
ಕಲ್‌] ಸುವರ್ಣಕ್ಕೊರೆಪಕ್ಕೆಡೆಯಾಗಿ ಕೊರ್ಪವೊಲ್‌ (ಚಂದ್ರಪು. 
೧-೪೬); ಬಾರೈ ನಿನ್ನ ದರ್ಪಕ್ಕೊರೆಗಲ್‌ ಇವನಿಂದುಕೇತು.(ಉರಾಚ. ೯೧). 
ಒರೆಗೆಲ್ಲು: ೧. “ಪರೀಕ್ಷಿತಂ ವೇತ್ತಿಯೆನಲೊರೆಗಲ್ಲು (ಮಂಗರಾ. 
೧೦೫-೧೪) ; ಮತ್ಯ್ಯೃತಿ ಕಾಂಚನಕೆ ಪರುಷದೊರೆಗಲ್ಲಿನೆ ರಂಜಿಸುಗೆ 
(ಕುಮುರಾ. ೧-೪೧) ; ತ್ರಾಸುಗಟ್ಟಿಳೆವೊರೆಗಲ್ಲು ಮಚ್ಚರಗಡ್ಡಿ ಭಾಸುರವಹ 
ಚಿನ್ನವಲಗೆ (ಅಂಜಚ. ೩-೮೧). ೨. (ಆಲಂ) ಗುಣದೋಷಗಳನ್ನು 
ಪರೀಕ್ಷಿಸುವ ಸಾಧನ: ಕಾಯಕವ ಪಾಲಿಸಿದ ನಾಯಕನು ವೀರನನ 
ಮಾಯೆಗೊರೆಗಲ್ಲು ಮಾಚಯ್ಯ (ಕನ್ನಜಾ. ೨೪೫); ಜ್ಞಾನಿಗಳ ಆನು 
ಭನವೇ ಯುಕ್ತಿಗೆ ಒರೆಗಲ್ಲು (ಭಾರದ. ೧೨೨) ; ಗೆಳೆಯನ ಸಹಾಯಕ್ಕೆ 
ಕಸ್ಟ್ರಕಾಲವೇ ಒರೆಗಲ್ಲು (ನೀಗಟ್ಟು. ೧೧೪). 

[ಒರೈ * ಕಲ್ಕ್‌. / ತಮಿ. ಉರೈಕಲ್‌ ; ಮೆಲ. ಉರಕಲ್ಲು, ಉರವು 
ಕಲ್ಲು; ತುಳು. ಉರೆಕಲ್ಲು, ಒರೆಕಲ್ಲು; ತೆಲು. ಒರಗಲ್ಲು] 


15| ಒರೆಗಲ್ಲು "ಒರೆಗಲ್‌? ನೋ. 


ಒರೆಗಳಚು (ಕ್ರಿ). ಒರೆಯನ್ನು ಬಿಚ್ಚು; ಕತ್ತಿಯನ್ನು ಹಿರಿ: ಸೈನ 


ಕರು ಒರೆಗಳಚಿದ ಕತ್ತಿಗಳನ್ನು ಹಿಡಿದು ಒಳಗೆ ಪ್ರವೇಶಿಸಿದರು 
(ಪುನರು. ೩೩). [ಒರ್ಯೆ (ಆ ಒಜಕ್ಕಿ) + ಕಳಚು (ಆ ಕಟಲ್ಪು)] 


| ಒರೆಗಳೆ "ಒಟರಿಗಳೆ? ನೋ. 
ದೋಷಗಳ ಪರೀಕ್ಷೆ; ಉತ್ತಮತೆಯ ಪರೀಕ್ಷೆ: ಇನ್ನುಂ ಒರೆಗೆ ;20| ಒರೆಗಾಲ (ನಾ). ಒಂದು ಊರಿನ ಹೆಸರು: ಒರೆಗಾಲಲ್ಬದಿರ್ಕ್ಯಣ್ಣುಗಂ 


ನೀರ್ಮ್ಮಣ್ಣು (ಎಕ. 1೪, ಎಳಂದೂ. ೪೧-೩ ; 962). 


[1] 


ಒರೆಗಾಅ (ನಾ). ಒರೆದು ನೋಡುವವನು: ನೆತ್ತಗಾಜರ ಚದುರಂಗ 


ಕಾಜರರೊರೆಗಾಜರೆ ಬಾಜಿಪ ಬೀಣೆಗಾಜರಾಗರ ಮನೆ. . .ಸೂಳೆಗೇರಿಗಳ್‌ 
(ಕಬ್ಬಿ ಕಾ, ೪೨). [ಒರೈ * -ಗಾಣ` (ಆ. -ಕಾಜಿ)) 


25 | ಒರೆಗೊಳ್‌ (ಕ್ರಿ). ಉಜ್ಜು ; ತಿಕ್ಕು; ಪರೀಕ್ಷಿಸು: ಒಳ್ಳಿಹ ಮೊಳೆಯ 


85 


ನೊರೆಗೊಂಬ [ನಾ ಕಾಂ. ಒಳಕೊಂಬ]ಕೃಸಾಲೆಯು ತಾನೆ (ಬಸಪು. 


೨೧-೩೦). [ಒಕ್ಕೆ * ಕೊಳ್‌] 


ಒರೆದೊರೆ (ನಾ). ಸರಿಜೋಡಿ; ಸಮ; ಸಾಟ; ಸರಿಸಮಾನ: 


ಗುರುಮಂತ್ರ ಹರವಾಕ್ಕಕೊರೆದೊರೆಯೆನಲ್ಬೇಕು (ದೀಕ್ಲಾಬೋ. 
೯೪-೧೬) ; ಅಮರಾಚಲಕೊರೆದೊರೆಯಹ ಮಹೇಂದ್ರ (ಅಂಜಚ. ೩-೨); 
ತಿರಿಯಂಚಗತಿಯೆಂಬಸುರ ಬೇಗ ತನಗಿನ್ನೊರೆದೊರೆಯಹರಿಲ್ಲೆಂದು 
ಗಿರಿಜಾವರನಲ್ಲದೆ ಮಿಕ್ಸಿನವರನು ಸರಕುಮಾಡೆನೆನುಕಿಹನು (ತ್ರಿ ಘ ಸಾಂ. 
೬-೫೯). 

ಒರೆದೊರೆಯಾಗು - ಸರಿಜೋಡಿಯಾಗು; ಸಾಟಯೆನಿಸು: 
ಸಿಂಗನಾದದೆ... ಪ್ರಳಯದ ಸಿಡಿಲಿಂಗೊರೆದೊರೆಯಾಯಿತಂದು 
(ಅ೦ಜಚ. ೧೦-೨೦). ಒರೆದೊರೆಯೆನಿಸು ಎ ಸರಿಜೋಡಿಯೆನಿಸು; 
ಸಾಟಯೆನಿಸು: ಸೂರ್ಯಕುಲದ ರಾಯರ್ಗೆ ವಂಶದೊಳು ಕೀರ್ತಿ 
ಯೊಳು ಭುಜಬಲದೊಳೊರೆದೊರೆಯೆನಿಸಿ ಕನ್ನಿಕೆಯರಂ ಕುಡುವ ಭೂಪ 
ರಿಲ್ಲ (ಹಚಕಾ. ೭-೧೬). (ಒರೆ, * ದೊರೈ] 


| ಒರೆಪ (ನಾ). ಒರೆಯುವಿಕೆ : ಪರುಸದೊರೆಗಲ್‌ ಸುವರ್ಣಕ್ಕೊರೆಸಕ್ಕೆಡೆ 


43 


ಯಾಗಿ ತೋರ್ಪವೊಲ್‌ ಕವಿಗಂ ಬಂಧುರ ಕಾವ್ಯರಚನೆ ತದ್ಗುಣ ಪರೀಕ್ಷೆ 
ನಿರಪೇಕ್ಷಮೆನಿಸೆ ನೆಜ್‌ದಿರವೇಡಾ (ಚಂದ್ರಪು. ೧-೪೬). [ಒರ್ಕೆ*-ಪೃ] 


ಒರೆಬಣ್ಣ (ನಾ). ಚಿನ್ನ ಅಥವಾ ಬೆಳ್ಳಿಯನ್ನು ಒರೆಗೆ ತಿಕ್ಕಿದಾಗ 


ತೋರುವ ಬಣ್ಣ : ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ ಒರೆ 
ಬಣ್ಣಕ್ಕೆ ತಂದೆನ್ನ ಪುಟಪಿಕ್ಕಿ ನೋಡಯ್ಯ (ಬಸವ. ೨೫೧). 


[ಒರ್ಕೆ * ಬಣ್ಣ] 


ಒರೆಮಣಿ 


ಒರೆಮಣೆ (ನಾ). ಒರೆಯುವ ಮಣೆ; ಮಸೆಯುವ ಮಣೆ: ಬೆಣಚು- 
ಕಲ್ಲುಗಳನ್ನು ಪುಡಿಮಾಡಿ ಅವನ್ನು ಒರೆ - ಮಣಿಗೆ ಸುರಿದು ಕೊಡಲಿ ಕತ್ತಿ 
ಹತ್ಕಾರುಗಳನ್ನು ತಿಕ್ಕಿ ಕಿಡಿ ಹಾರಿಸಿದರು (ಬಾಳಿಗಿ. ೬೫). 
[ಒರೆ * ಮಣೆ] 
ಒರೆಯಿಡ್ಕು (ಕ್ರಿ). ಪರೀಕ್ಷಿಸು; ಒರೆಹಚ್ಚು: ಕಟ್ಟಳೆಯ ಮಾಲಕ್ಕಿ 
ಯೊಳುಮಾಳ್ಳೆ ಯೊಳುಮೊರೆಯಿಟ್ಟು ೫.೫ ೯-೧೬೨). 
[ಒಕೆ + ಇಡು] 
ಒರೆಯಿಡ್ಕು (ಕ್ರಿ). ಹೋಲಿಸು: ಹರಿಗಂ ನಿನಗಂ ಹರಿಗಂ ಹರಿಣಂಗಂ 
ಹರಿಗಮುಡುಗಮೊರೆಯಿಡಲಿಂತಂತಿರೆ (ಜಗವಿ. ೧೭-೩೦). 
[ಒರೈ * ಇಡು) 
ಒರೆಯಿಸು, (ಕ್ರಿ). ಹೇಳಿಸು; ಮಾತನಾಡುವಂತೆ ಮಾಡು: ಸ್ವಾಮಾ 
ನನ್ನಿಂದ ನೀನಿಂತೊರೆಯಿಸಿದೆ ಕೃಪಾದೃಷ್ಟಿಯಂ ಬೀಜ (ಸೋಮೇಶ. 
ಆನಂದ ಚರಿತಾಖ್ಯ ಶಾಸ್ತ್ರಮನತುಳ ಗುರುವರಂ ನಿಜಾತ್ಮಜನಿ 
ನೊರೆಯಿಸುತೆ (ಪದ್ಮರಾ. ೧೨-೫೬). [ಒರೆ + -ಇಸ್ಕು] 
ಒರೆಯಿಸ್ಕು (ಕ್ರಿ). ೧. ಗೆರೆಹಾಕು; ರೇಖೆಮಾಡು; ಪರೀಕ್ಷಿಸು: 
* ಒರೆಯಿಸು-ಕರ್ಷಣೇ (ಎಳೆಯುನಂತೆಮಾಡು)?(ಶಮಧಾ). ಔ ಇಲ್ಲಿನ 
ಪಾಠ “ಒರೆಯಿಸು - ಕಷಣೇ” ಎಂದಿರಬಹುದು. 
[ಒರೆ + -ಇಸ್ಕು] 
ಒರೆವರ್‌ (ಕ್ರಿ). ಸಮಕ್ಕೆಬರು; ಸಮಾನವಾಗು: ಕುಂದಗಂಧಿಯ 
ವದನರುಚಿಗೊರೆವಂದು [ಪಾಠಾಂ. ವೊಂದು] ಛಂದವೆನಿಪ್ಪುದೆಳೆವೆಜಕೆಯಿಂ 
ದವತಿ ಕಾಂತಿಯೊಳೆಸೆವುದಬಳೆಯ ಮಿಸುಪ ನೊಸಲು (ಬಸಪು. ೪-೨೮). 
[ಒರೆ * ಬರ್‌) 
ಒರೆವುಡಿ (ನಾ). ಒರೆಗೆ ಹಚ್ಚಿದಾಗ ಬೀಳುವ ಪುಡಿ: ಮೇಣದೊಳ್‌ 
ಪುದುಗಿದ ಚಿನ್ನದೊರೆವುಡಿಯಂತೆ (ಚಿಕಬಿ. ೧-೧೦). [ಒರೈ-- ಪುಡಿ] 
ಒರೆಹಚ್ಚು (ಕ್ರಿ). ೧. (ಚಿನ್ನ ಮುಂತಾದುವುಗಳನ್ನು) ಬಣ್ಣ ತಿಳಿ 
ಯಲು ಒರೆಗಲ್ಲಿನಲ್ಲಿ ಉಜ್ಜು. ೨. (ಆಲಂ) ಪರೀಕ್ಷಿಸು; ಶೋಧಿಸಿ 
ನೋಡು; ಗುಣದೋಷ ಪರೀಕ್ಷೆ ಮಾಡು : ಇವುಗಳಲ್ಲಿ ಬಹುಪಾಲು 
ಘಟನೆಗಳ ಸತ್ಯವನ್ನು ನಾನೇ ಒರೆಹಚ್ಚಿ ತಿಳಿಯಲು ಕೂಡ ಸಾಧ್ಯವಾಗಿದೆ 
(ಸಂಗೀತ. ೬ ಪೀರಿಕೆ); ಹಿಂದಿನ ಮತ್ತು ಇಂದಿನ ಬಾಳನ್ನೆಲ್ಲಾ ಒರೆ 
ಹಚ್ಚಿ ನೋಡಿದಳು (ಶಾಂಸಜೀ. ೯). [ಒರೈ * ಹಚ್ಚು) 
ಒರ್ಕೆಂಡುಗ, ಒಳ್ಳುಂಡುಗ, ಒರ್ಬಂಡುಗ (ನಾ). ೧. ಒಂದು 
ಖಂಡುಗ; ಒಂದು ಅಳತೆ. ೨. ಒಂದು ಖಂಡುಗ ಬೀಜವರಿಯುಳ್ಳ 
ಭೂಮಿ: ಪಣಿಯಾ ಎಜಕಿನಲ್ಲೂರಾ ಉರ್ಪ್ಪಾಟು ಒರ್ಕಣ್ಣುಗಂ (ಎಕ. 
7%, ನಾಗಮಂ. ೮೫-೬೬; 776) ; ನಾಗಮ್ಮಯ್ಯ ಕಲ್ಲದೇಗುಲಮಮ್ಮಾಡಿ 
ಸಿದಡೆ ಸಲಿಸಲೆನ್ನು ಕೊಟ್ಟಿ ಮಣ್ಣು ಒರ್ಕಣ್ಣುಗ: (ಎಕ. 111, ಮಂಡ್ಯ. 
೧೩-೧೨ ; 895). ಒಕ್ಕೆಂಡುಗ: ೨. ಕೊಟ್ಟುದು ಒಕ್ಕಂಡುಗ ಕಟನಿ 
(ಎಕ. ೫, ಶ್ರೀನಿವಾ. ೫೦-೧೨; 800 1). ಒರ್ಬಂಡುಗ : ೨. ನಿಮಿತ್ತ 
ಮಾಗೆ ಕೊಟ್ಟಿ ಮಣ್ಣೊರ್ಬಣ್ಣುಗೆಂ (ಎಕ. ೫1($), ಬೆಂಗಳೂ. ೧೫೧-೬೧ ; 
474). [ಒರ್‌ (£ ಒಂದು) ೬ ಕಂಡುಗ] 
ಒರ್ಕೆಣ್‌, ಒಕ್ಕಣ್‌, ಒಕ್ಕು ಣ್ಣು (ನಾ). ೧. ಒಂದು ಕಣ್ಣು. 
"ಒರ್ಕಣ್ಣುರುಡಿ? ಪರಾ. ಒಕ್ಕೆಣ್‌ : ೨. ಒಂದು ರಂಧ್ರ, 
—ತೊತು: ಉದ್ದಿಟ್ಟಿ ಸಂಪಳೆಯನೊಕ್ಕಣ್ಣ ಕರಟದೊಳ್‌ ತುಂಬಿ 
ಕೆಲವಂ ಕಾಯ್ದ ತುಪ್ಪದೊಳಗುರುಳಿಯಪ್ಪಂತು ಬಿಡೆ ಪೀಯೂಸಪಿಂಡ 


೧೦೩) ; 


ಮಾದುದು (ಸೂಪ ಶಾ. ೧-೭೬). ಒಕ್ಸಣ್ಣು: ೧. ಗೌಡರು ತಮ್ಮ 
ಕ ಜಾ ೬. 


ಒಕ್ಕಣ್ಣನ್ನು ಇವನ ಕಡೆ ತಿರುಗಿಸಿದಾಗೆ (ಮುನಿಮಾ. ೪). 
[ಒರ್‌ (ಆ ಒಂದ್ಳು) + ಕಣ) 


ಗಿ.೨೪೮ 


ನ 


5 


ಒರ್ಕುಳೆ 


ಒರ್ಕೆಣ್ಣುರುಡಿ (ನಾ). ಒಂದೇ ಕಣ್ಣಿರುವವಳು; ಒಕ್ಳಣ್ಣಿ : ತನ್ಮಿಥು - 
ನಕ್ಕೆ ಪುಟ್ಟ ದರೊರ್ಕಣ್ಣುರುಡಿಯುಂ ಪೊರಂಡಿಯುಂ ಕೂ ಂಟಿಯುಂ 
ಪೆಅವೆಯುಂ ಕುಸ್ಲಿನಿಯುಂ ಕುಬ್ಬೆಯುವುಪ್ಪ ಮಗಳ್ಹಿ ರ (ಶಾಂಕಿಪು. 
೪-೬೬ ವ). [ಒರ್ಕಣ್‌ *- ಕುರುಡಿ] 

ಒರ್ಕೆಯ್ಸು "ಒರ್ಕೆಯ್ಸು' ನೋ. 

ಒರ್ಕೆಲು "ಒಕ್ಕಲ್ಕ್‌' ನೋ. 

ಒರ್ಕಾಲ, ಒಕ್ಕಾಲ (ನಾ). ೧. ಒಂದು ವರ್ಷ: ಈ ಸಂದರ್ಭದೊಳೊ 
ರ್ಕಾಲಂ ಸಮೆಯೆ (ಅದ್ಭು ತ. ೨೭-೨೩). ಒಳ್ಳಾಲ: ೨. ಒಂದು 
ಹೊತ್ತು, ಸಮಯ: ಅದಕ್ಕಾಗಿ ಒಲಿಯುವೆವು ಮದವೇರಿ 
ಒಳ್ಳಾಲ- ಆ ಕಾಲವಾವುದು ವಸಂತಕಾಲ (ಇಂಗೀತ. ೫೦-೧೧). 

[ಒರ್‌ (೮ ಒಂದ್ಯು) * ಕಾಲ] 

ಒರ್ಕುಂದ, ಒಂಕುಂದ, ಒಕ್ಕುಂದ (ನಾ). ಒಂದು ಊರಿನ ಹೆಸರು: 
ಶ್ರೀಮದೊರ್ಕುನ್ಹದ ಚನ್ನರಸನಾ ದೆವಸಮೆ ಬಾದುಬ್ಬೆಯ ಪಾಳ ತನ್ನ 
ಮನ್ನೆಯ ಸಾಮ್ಮಮಂ ಸ್ವಯಂಭು ಕಲಿದೇವಸ್ವಾಮಿಗೆ (ಸೌಇಇ. x1-, 
೧೬೬-೫೦ ; 1075). ಬಂಕುಂದೆ: ಸದಭಿಸ್ತುತಮಪ್ಪೊಂಕುಂದದ ನದು 
ವಣ ನಾಡೆ ನಾಡೆ ಕನ್ನಡದ ತಿರುಳ್‌ (ಕವಿರಾ. ೧-೩೭). ಒಕ್ಕುಂದ: 
ಒಂಕುಂದ ಎ ಬೆಳಗಾನಿ ಜಿಲ್ಲೆಯಲ್ಲಿನ (ಈಗಿನ) ಒಕ್ಕುಂದ (ಕವಿರಾ. ಸೀ. 
೧೩೪ ಟಿಪ್ಪಣಿ). [ಒರ್‌ (ಆ ಒಂದ್ಯು) * ಕುಂದ್ಮ] 

ಒರ್ಕುಡಿತೆ, ಒಕ್ಕುಡಿತೆ, ಒಕ್ಕುಡುತೆ (ನಾ). ಒಂದು ಕುಡಿತೆಯಷ್ಟು ; 
ಒಂದು ಬೊಗಸೆ: ತುಂಬಿದ ಪೀನನಿತಂಬಬಿಂಬಮೊರ್ಕ್ಯ್ಯುಡಿತೆಯೆನಿಪ್ಪ 
ಕಣ್‌ ಕರಮೆ ರಂಜಿಸೆ (ಕಾವ್ಯಾವ. ೯೩೪); ತೃಸ್ತೆ ಗೊರ್ಕುಡಿತೆಯಿಂ 
ಕೊಂಡಚ್ಚವೆಳ್ಹಿಂಗಳಂ ಕುಡಿಯಲ್‌ ಬರ್ಕುಮೆ (ಅರ್ಧನೇ. ೧-೩೧); 
ಒರ್ಕುಡಿತೆ ನೀರ್ಗೆ ಪಟಿಪಟ್ಟಿರ್ಕೆಯ ಪಣ್ಣೆಲೆಯ ಮುಂಕಿಗೆ(ಶಮದ. ೨೪ 
ಪ್ರಯೋ) ; ಎಡೆಯ ಹೊಂಬಣ್ಣಲಲಿ ಪ್ರೇಮಹೀಯೂಪರಿರೆ ಒರ್ಕುಡಿತೆ 
ಯನು ಕುಡಿದರಿಲ್ಲ (ಭಾವಜೀ. ೧೫-೨೯೨). ಒಕ್ಕುಡಿತೆ : ಅಗಸ್ತ್ಯನ 
ತೆಜದಿನಬ್ಬಿ ಯನೊಕ್ಕುಡಿತೆ ಕುಡಿವೆಂ (ಕು ಮು ರಾ. ೨-೧೧೨); ಬಡಬ 
ಗೌತಣವಿಕ್ಕುವಡೆಯೊಕ್ಕುಡಿತೆ ಜಲವೇ ಮಂಜು ಸುರಿಯಲ್ಕೊಡನೆ ಳೆಜಕ 
ತುಂಬುವುದೆ (ನಳಚ. ೨-೧೯) ; ಒಕ್ಕುಡಿತೆ ಅರೆಮುಕ್ಕು ಎನುತೆನುತೆ 
ಹಲಕೆಲವು: ಪಾನಿಸತ್ತುಗಳನ್ನು ಮುಕ್ಕುಳಿಸುವೆ (ನಾದ ಲೀ. ೪೧-೧೧). 
ಒಕ್ಕುಡುತೆ: ನೀರನಾದೊಡೆ ಒಕ್ಕುಡು [ನಾಕಾಂ. ಡಿ]ತೆಯಂ 
ಸೇರಿಕೊಂಡೊಡೆ ಸಾಕೆನುತ ಭಂಡಾರಿ ನುತಿಸುತ್ತಲೈದಿನನಿತ್ತಲೈಸರಲಿ 
(ಬ ಸಪು. ೩೦-೧೪); ಏಳು ಕಡಲನೊಕ್ಕುಡುತೆಯಂ ಮಾಡುವತಿ ಬಳ 
ವಂತರ್‌ (ವೀಕೈಪು. ೨-೧೨-೬೨) ; ಮೋದದಿ ಒಕ್ಕುಡುತೆಯ ಪಾಲನೆ 
ಕೊಂಡು ಹಾದಿಲಿ ಹರಿಸಿದ್ದು ಎಲ್ಲಿ ಕಲಿತೆಯ್ಯ (ಪುರಂದ. ೧-೯೬-೮). 

[ಒರ್‌ (ಆ ಒಂದ್ಕು) + ಕುಡಿತೆ] 

ಒರ್ಕುಡಿತೆಗೊಳ್‌ (ಕ್ರಿ). ಒಂದು ಕುಡಿತೆ ತೆಗೆದುಕೊ: ಓಕರಿಸು 
ತೊರ್ಕಡಿತೆ [ಪಾಠಾಂ. ಒಕ್ಕುಡಿತೆ]ಗೊಂಡಡೆ ಸಾಕು ಮಿಕ್ಕಿನ ಪಾಲರು 
(ಬಸಪು. ೧೪-೧೦). [ಒರ್ಕುಡಿತೆ 4 ಕೊಳ್‌] 

ಒರ್ಕುಳೆ, ಒಕುಳ್ಳ ಒಕ್ಳಳ್ಳ ಒಕ್ಕುಳ, ಒಕ್ಕೊಳ (ನಾ). 
ಒಂದು ಕೊಳಗ ಪ್ರಮಾಣ, ಅಳತೆ: ಪದಿನಯ್ದು ಪಣಮುಂ 
ಪ ನ್ನ್ನ ರ್ಕುಳೆ ಕ್‌ ಒರ್ಕುಳತುಪ್ಪ ಮುನ್ಹಿ ಕಿ ವೋನ್‌ (ಎಕ. 
111, ಮಂಡ್ಯ. ೧೪-೧೨; 907); ಒರ್ಕುಳ ಪಾ ಕೊಕ್ಕು ಳಮೊಸ 
ರೊರ್ಕುಳಕುಂಬಳದ ಕುಸುರಿಯೊಳ್‌ ಸಮಯುಕ್ತೆಂ (ಅಶ್ವಶಾ. ೭-೫೪). 
ಒಕುಳೆ: ಆತಣ್ಸಿ ಬಟಾರರು ಕೊಟ್ಟುದು ಇಜ್ದುಣ ಮೇಡಿನೊಳ 
ಒಕುಳಂ ಕಟನಿ, (ಎಕ. ೫, ಶ್ರೀನಿವಾ. ೨೭-೨೬ ; 870) ; ಒಕುಳ ನೆಲ್ಲ 
ಕೊಡುವರು ಸ್ತನಿಕರು (ಎಕ. xv, ಗುಂಡ್ಲುಪೇ. ೧೦೬-೧೩ ;- ?). 


ಒರ್ಕೆತ್ತು ೧೨೪೯ '-ಒರ್ಗುಡಿಸು 


ಒಕ್ಕೆಳೆ: ಉಸ್ಪಿಲ್ಲದೆ ಕೇಳೊಕ್ಕಳ ತುಪ್ಪವಸೆಜಕಿದುಣ್ಸೆ ನೆಂಬೊಡುಂಬು 
ಣಿಸೇಂ ಸ್ವಾದಪ್ಪುದೆ (ಧರ್ಮಾಮೃ. ೧-೫೦); ಒಕ್ಕ ಳಮೆನಲೆಣ್ಣೆಯನಾ 
ಕಷಾಯಡೊಳ್‌ ಕೂಡಿದುದಂ (ಅಶ್ವಶಾ. ೧೧-೬೧) ; ಘಟ್ಟದಲ್ಲಿ ಪಾವಲಿಗೆ 
ಒಕ್ಕಳ ಉಪ್ಪು (ಗಾದೆ. ಒಕ್ಕುಳೆ; ಕೆಯ್ಯ ಒಕ್ಕಿಲೊಳೊಕ್ಕುಳಮು 
ಮಾಗೆ ಕೊಟ್ಟಾರ್‌ (ಎಕ. ೫3, ಮುಳಬಾ. ೬೨-೯; 780); ಕುಳಳೆ 
ವೊಕ್ಳುಳ ಭತ್ತ (ಎಕ. ೪11, ಸೊರಬ. ೨೪೭-೮ ; 1288); ಒಕ್ಳುಳೊಕ್ಕುಳ 
ಉದಕದಿಂ ತೀವಿದ (ಪ್ರಕಟೀ. ೩೮-೯). ಒಳ್ಕೊಳೆ: (ಓಷಧಿ. ೧೧೧). 
[ಒರ್‌ (ಆ ಒಂದ್ಕು) + ಕುಳ್ಳ (ಆ ಕೊಳಗ್ಗ)] 

ಒರೆತ್ತು (ಕ್ರಿ). ಒಕ್ಕಿ ಎತ್ತು (?). 

ಒರ್ಕೆತ್ತುಗಂಡ - ಒಂದು ಬಿರುದು: ಶ್ರೀಮತ್‌ ದಣ್ಣನಾಯಕಂ 
ಆಸ್ಪಿಮಯ್ಯನಪ್ಪ ಒರ್ಕೆತ್ತುಗಣ್ಣ ಗಣ್ಣನಾರಾಯಣ ಚೋಟನ ಸಿಂಘ 
ರಾಜೇನ್ಹ,ಚೋಟ ಬ್ರಹ್ಮಮಾರಾಯರ್‌ (ಎಕ. ೫, ಚಿಂತಾಮ. ೩೦-೫; 
1047). [ಒರ್ಕು + ಎತ್ತು. / ತಮಿ. ಒರುಕ್ಸು - ಅಡಗಿಸು, ಕೊಲ್ಲು] 
ಒರ್ಳೆನ್ನೆ (ನಾ). ೧. ಒಂದು ಕೆನ್ನೆ. ೨. (ಕರಾ) ಒಂದೇ ಕೆನ್ನೆಯ ನರ 
ಮಿಡಿಯುವಿಕೆ; ಅಕೆದಲೆನೋವು. [ಒರ್‌ (ಆ ಒಂದ್ಕು) ೬ ಕೆನ್ನೆ] 
ಒರ್ಕೆಯ್‌, ಒಕ್ಳಯ್‌, ಒಕ್ಳೆಯ್‌, ಒಕ್ಕ್ಳೈ, ಒಗ್ಗಯ್ಕ್‌ ಒಗ್ಗೈ, 
ಒರ್ಕೆ (ನಾ). ಒಂದು ಕೈ; ಏಕಹಸ್ತ : ವೀಣಾವಾದ್ಕವೊರ್ಕೆಯ್ಮ 
ಮತ್ತೊರ್ಕೆಯ್ಯಿಂ ಬಾಣನ ಮುಡಿವಿಡಿದೆತ್ತಿ ಕ್ಷೀಣ ಸಂತೋಷಡದೆ ಹರಸಲೈ 
ಕಿಂಕರನಾಣದೆ ಮುನಿಯನೀಕ್ಷಿಸಿದ (ಮೋಹತ. ೩೩-೧೧). ಒಕ್ಕಯ್‌ ಕ 
ಒಳ್ಳಯ್ಯೊಳಾಂತ ಪೇರೊನಕೆಯಿಂದಿಕ್ಕಿದ ಸೊಕ್ಕಾನೆದಲೆಗನ ಮೇಲೆ 
( ಹತ. ೩೮-೫೯). ಒಳ್ಳೆ ಯ್‌ : ಅರಸನೊಕ್ಕೆಯ್ಯೋ [ಪಾಠಾಂ- 
ಕೈ)ಯೋ]ಗರಕೆ ತಾನರುಹನುಳಿದಂತೆ (ಬಸಪು, ೫-೧೦). ಒಳ್ಳೈ: 
ಜನನಿಯುಪಚಾರಕ್ಕೆ ಕಟ್ಟದೊಳ್ಳೈ ತುಂಬಿದನಿತೋಗರವ (ಸಿದ್ಧ ರಾ. 
೨-೧೬); ಒಳ್ಳೈಗೆ ಪೂತಳಿರ್ಗಳೊಂಡೊಂದಜ್‌ ೦ ಮೇಲೆ ಸಿಕ್ಕಲಣಿಯವು 
ಯೆಂಬ ಸಂದೆಗಂಗಳ್‌ ಸಲೆ ಮನಕ್ಕಾಗೆ (ಡೆಬಪು. ೪೫-೩೫). ಒಗ್ಗಯ್‌; 
ಹಿಡಿ ನಡುವಿನ ಪೆರ್ಮೊಲೆವೆಣ್ಗಳು ಹೋಹಿಡಿನೊರೆಗಳಲೊಗ್ಗಯ್ಮ ವಿಡಿ 
ದರನೇಕ ಸತ್ಪರಿಕರಗಳ ತಂದು ಬಡಿಸಿದರತಿಜಾಣ್ಮೆಯಲಿ (ಮೋಹತ. 
೧೪-೧೦). ಒಗ್ಗೈ: ಧರೆಯನೊಗ್ಗೈ ಯುದ್ದ ಹೆಗಲುದ್ದ ತಲೆಯುದ್ದ 
ಮರದುದ್ದ ಮುಗಿಲುದ್ದಮಂ ಬಿಟ್ಟು (ಸಮ್ಯಳೌ. ೧೧-೩೫). ಒಣ್ಜೆನ್ಯ : 
ಒರ್ಕ್ಕೈ, ಒರ್ತಲೆ, ಒರ್ಪಿಡಿ (ಭಾಷಾಭೂ. ೨೯ ಉದಾ). 

ಒರ್ಕೆಯ್ಯನ್ನ - ಒಂದು ತುತ್ತು ಅನ್ನ: ನಿತ್ಯಂ ವೇದಕೋವಪಿದ 
ಕೊಂದು ಕೋಟಿಯುಂಡ ಫಲ ಸತ್ಯಂ ಶಿವಯೋಗಿಗೆ ನೀಡಿದೊರ್ಕೆಯ 
[ಯ್ಯ 3ನ್ನಕೆಣೆಯಿಲ್ಲ (ಶಿವಗೀ. ೨೨-೯೧). 

[ಒರ್‌ (ಆ ಒಂದ್ಯು) * ಕೆಯಾ] 

ಒರ್ಕೆಯನ್ಸು, ಒಕ್ಳಯಿಸು, ಒಕ್ಕೈಸು, ಒರ್ಕಯ್ಸು, ಒಕ್ಕೆೈಸು 
(ಕ್ರಿ). ಒಂದುಗೂಡಿಸು; ಒಂದುಮಾಡು: ಒರ್ಕೆಯ್ಸಿ [ಪಾಠಾಂ. 
ಒರ್ಕೆ)ಸಿ] ಬಿಲ್ಲನಂಬುಮನುರ್ಕಾಳ್ಗೆಳ್‌ ಸುರಿಗೆಗಿಟ್ತು (ಕಾವ್ಯಾವ. ೫೮, 
ಶಮದ. ೬೬ ಪ್ರಯೋ ನೋ). ಒಕ್ಕೆಯಿಸು : ಫಳಕಮಂ ಕರವಾಳ 
ನೊಕ್ಕಯಿಸಿ ಪೊಡಮಟ್ಟು (ಏನಾರ. ದೇ. ೧೧೮-೯೨). ಒಕ್ಳೈಸು: 
ಉಭಯಕಟದ ಸೊರ್ಕುಕದಡಿನ ತೆರ್ಕೆಗಡಲ್ಲಳೊಳ್ಳೈಸಿ ಜಗಮನಿಕ್ಕಲೆಂದು 
ಮಹಾವ್ರತಮನೆತ್ತಿಕೊಂಡ ಕಲ್ಪಾಂತಕಾಳನ ಕೂರ್ಚಜಾಳಂ ಪೆರ್ಚಿಕ್ಸಿ 
ಬೇಜಕೆ ಬೆರ್ಚಿದಂತಿರ್ದಪುದು (ಅನಂಪು. ೧೩-೨೦ ವ). ಒರ್ಕೆಯ್ಸು : 
ಸುರಾಚಳಮನೊರ್ಕ್ನಯ್ಸಿಟ್ಟು (ಎಕ. ೪1, ಕಡೂರು. ೩೬-೨೪; 1203). 
ಒರ್ಕೆೈಸು: ಬಿಲ್ಲಂ ಸರಳ್ಳಮಣ್ಣುಗೆಟ್ಟು ಮಿಟ್ಟಿಡೆಯುಮಾಗಿ ತೊಟ್ಟನೆ 
ನೆರೆದುರುಳೆ ನೂಂಕುವುದುಂ ಬಿಲ್ಲನಂಬುವನೊಕರ್ಕೈಸಿ (ಶಾಂತಿಪು. 
೪-೩೩ ವ). [ಒರ್‌ (< ಒಂದ್ಯು) * ಕೆಯ್ಸು] 


5 


10 


- 


40 


ಒಳೆನ್ಯ "ಒರ್ಕೆಯ್‌? ನೋ. 
ಒರ್ಕೈಗೊಳ್‌, ಒಕ್ಳೈೈಗೊಳ್‌ (ಕ್ರಿ). ಒಂದು ಕೈಯಲ್ಲಿ ತೆಗೆದುಕೊ, 
ಹಿಡಿ: ಏರ್ದಳೆದು ನೊಂದ ಕಾಳ್ರಂದಿಯಂತವನಾ ಧನುರ್ದಂಡ 
ಶರಮನೊ ರ್ಕೈಗೊ ಡು ಗುಡುಗುಡಿಸಿ ದೋರ್ದೆಂಡಮಂ ನೀಡಿ 
(ಚೆಬಪು. ೪೯-೪೨). ಓ ಕ್ಕ ಗೊಳ್‌ : ಕಣೆಯನುಗಿದ ಭಟ ಬಿಲ್ಲ 
ನೊಕ್ಳೈಗೊಂಡು ರಣರಂಗವ ಪೊಗುವಂತೆ (ಶ್ರೀಪಾಲ. ೧೧-೬೫). 
[ರ್ಕ (ಆ ಒರ್ಕೆಯ್‌) + ಕೊಳ್‌] 
ಬಳೆಣ್ಯಸು "ಒರ್ಕೆಯ್ಸು' ನೋ. 
ಒರ್ಕೊಡ (ನಾ). ಒಂದು ಕೊಡ: ಎಂತು ನರಂ ಪೆರ್ಚಿದೆ ಪೆರ್ಗಡ 
ಲೀಸಲ್‌ ಪದೆವಂ ಕೈಯಾಂತಿರೆಯಾರದ ಸುಡದೊರ್ಕೊೋಡಮಂ (ಸೌನಂದ. 
೯-೧೦). [ಒರ್‌ (ಆ. ಒಂದ್ಯು) * ಕೊಡ್ಕ] 
ಒರ್ಕೊರಲ್‌, ಒಕ್ಕೊರಲ್ಕು ಒಕ್ಕೊರಳು, ಒಗ್ಗೊರಲ್‌ (ನಾ). 
`ಒಂದೇ ಕೊರಳು ; ಏಕಾಭಿಪ್ರಾಯ : ಒರ್ಕೊರಲಿಂದಾಂಪೆನಾಮುಮೀ 
ತಪಮಂ (ಶಬ್ದಾನು. ೪೬೧ ಪ್ರಯೋ). ಒಳ್ಳೊರಲು : ಕನ್ನಡಿಗರೆಲ್ಲರೂ 
"ಕರ್ನಾಟಕ ಏಕೀಕರಣ? ದಿನವನ್ನು ಆಚರಿಸಿ ಒಕ್ಕೊರಲಿನಿಂದ ಸಾರಿ 
ದರು (ಕನ್ನನು. 1, ೧೫); ಸುಭಟರೆಲ್ಲರೂ ಒಕ್ಕೊರಲಿನಿಂದ ಜಯನಸಿನಾದ 
ಮಾಡಿ (ಬಾಣಆ. ೧೭೧). ಬ ಕ್ಕೊ ರಳು: ನೇ.ವಾಡ ಶಾಸನ--ವಿ. 
ವಿಜಯೆಗೆಳೆರಡೂ ಒಕ್ಕೊರೆಳಾಗಿ ಸಾರುತ್ತಿವೆ (ನಾಡೋಜ. ೩೮). 
ಒಗ್ಗೊರಲ್‌ : ನವೀನ ದೊಗ್ಗೊರಲಾಗಿಯುರುತರ ಬ್ರಹ್ಮವನೆ (ವೀಕೈಷು. 
೫-೧೭-೮) ; ನಾರದಾದಿಗಳೊಗ್ಗೊರಲೊಳು ಪಾಡುವ ಗಾನ (ಗೀತಗೋ, 
೪-೧). [ಒರ್‌ (ಆ ಒಂದ್ಳು) + ಕೊರಲ್‌] 
ಒರ್ಕೊೋಡ (ನಾ). ಒಂದು ಕೋಡುಳ್ಳಿ ಹಸು ಅಥವಾ ಎತ್ತು: 
ಏಡೆಂ ಪೊಕ್ಳೊಡೆ ಚಿತ್ರವೃಷ್ಟಿ ಕುರುಡಂ ಮುಂಪೊಕ್ಕೊಡರ್ಫೆಕ್ಷಯಂ 
೩ ಒರ್ಕೊೋಡಂ ಪೊಕ್ಕೊಡೆ ರಾಜ್ಯಹಾನಿ (ಅಟ್ಟಮ. ೪-೭). 
[ಒರ್‌ (ಆ ಒಂದ್ಕು) * ಕೋಡ್ಕು + -ಅ್ಯ) 
ಒರ್ಕೋಲ್‌, ಒಕ್ಸ್ಕೋಲ್‌, ಒಗ್ಗ್ಯೋಲು (ನಾ). ೧. ಒಂದು 
ಕೋಲು; ಒಂದು ಅಳತೆ: ಒರ್ಕೊೋಲ್‌ ಪೊರಜೆಗೆ ಬಗೆವೊಡೆದಿರ್ಕುಂ 
ನಟ್ಟುಗಿಯೆ ಗಣಪನಂತಿಭಪತಿ ಕುಳ್ಳಿರ್ಕುಂ (ಶಾಂತಿಪು. ೩-೨೭); ಪಣು 
ಗೋಲ ಪನ್ನಿರ್ಕೊಲಿಂದಂ ದೊೋಣಿಯೊಕೊರ «ಲ್‌ (ಪಾಕಾಂ. 
ಒಕ್ಕೋಲ್‌] ಲೇಸೆಂಬಂತೆ (ಧರ್ಮಾಮೃ. ೭-೧೩೬). ಓ ಕ್ಕೊ ಲ್‌: 
೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
ಒಗ್ಗೋಲು:: ೨. ಒಂದು ಬಾಣ: ವಾಲಿಯನು ಒಗ್ಗೋ ಲಲೆಸೆದ 
ನೃಪಾಲನ ವೈರದಲಿ ಬಾಳ್ವರೆ (ಹನುಮ. ೭೭). 
[ಒರ್‌ (ಆ. ಒಂದ್ಯು) + ಕೋಲ್ಡ್‌] 
ಒರ್ಬಂಡುಗೆ "ಒರ್ಕಂಡುಗ' ನೋ. 
ಒರ್ಗು; "ಒಟ್ಟುು' ನೋ. 
ಒರ್ಗು "ಒಲ್ಲ್ಯು' ನೋ. 
ಒರ್ಗುಡಿಸು, ಒಗ್ಗುಡಿಸು (ಕ್ರಿ). ೧. ಒಂದು ಕಡೆಗೆ ಹೊರಳು; 
ಓರೆಯಾಗು : ಎಡಗೆಯ್ಯನೂಅೌ ಪೀಠದ ಕಡೆ ಯೊಳ್‌' ಮುಯ್ವು 
ದ್ಹಮಾಗೆ ಮುರಿದ ಬೆಡಂಗಚ್ಚುಡಿದಿಕೆ ಹಾರಂ ಕೆಲಕೋ£ಕೊ3 ರ್ಗುಡಿಸೆ 
ನಿಜಾನುಗಕೊಳಾಗಳೊರ್ವಂ ನುಡಿದಂ (ಶಾಂತಿಪು. ೫-೧೦೩) ; ತೂಂಕಡಿಪ 
ಮಿಗಂ ಮುಂದಣ್ಕೋ(ಣ್ಲೊ3 ರ್ಗುಡಿಸಿದುದೋ (ಲೀಲಾವ. ೩-೪); ಕಿವಿ 
ಕಣ್ಗಳ್‌ ಕೆತ್ತು ಬಾಯೊರ್ಗುಡಿಸಿ [ಪಾಠಾಂ. ಬಾಯ್ವಲ್‌ ಗುಡಿಸಿ]ಕರೆಯೆ 
ಪೆರ್ಗೂರಿಡುತ್ತೆಯೆ ಬಂದಿರ್ದವರೆಂಜಲ್‌ (ರಕ್ಷಾಶ. ೪೦) ; ಸೀರೆಜ್‌ವ 
ಕಾಮಿನಿಯರುರುಬಾಹುಮೂಲದೆಡೆಗೆ ದಿಟ್ಟ ಪರಿಪರಿದು ಮೊಗಮೊರ್ಗು 
ಡಿಸೆ ಸರಿಸಕಳವಟ್ಟ ಜಲಧಾರೆ ಪೊಜಸೂಸೆ (ಚೈನಿಭಾ. ೩-೯). 
79 


ಒರ್ಗೂಡಿಸು 


೨. ಕುಸಿ; ಮುಗ್ಗರಿಸು: ಉರ್ವರೆಯೊರ್ಗುಡಿಸಿತ್ತು ಸಾಗರಂ ವೇಳೆ 
ಯಿನುರ್ಕಿ ಸೂಸಿದುದು ತೊಟ್ಟು ಕಬಲ್ಲವು ತಾರಕಾಳಿಗಳ್‌ (ಅನಂಪು. 
೧೧-೫೮) ; ಪೊಡನಿ ನಿಲಲಾಆದೋ£ ದೊ]ರ್ಗುಡಿಸುಗುಂ (ಕಬ್ಬಿ ಕಾ. 
೨೫೪) ; ಫೊಡೆವ ನಾನಾಭೇರಿದುಂದುಭಿಧ್ವಾನದಿಂ , . . ಭೂಮಿಯೊ 
ರ್ಗುಡಿಸೆ ದಿಗ್ದಂತಿ ಭೀಳಿಡೆ (ಲಶಿಚಂ. ೧೫-೨೩). ೩. ಒಂದು ಕಡೆಗೆ 
ಸೇರು; ಒಟ್ಟಾಗು: ನಡೆವೆಳವೆಣ್ಗಳುನ್ನತಕುಚಂಗಳ ಕುಂಕುಮರೇಣ 
ಸೂಸೆ ಸೋರ್ಮುಡಿಯೆಡೆಯಲ್ಲಿ ತಾಳ್ವ ಮೃಗನಾಭಿಜ ಪುಷ್ಪರಜಃ 
ಪ್ರತಾನಮೊರ್ಗುಡಿಸಿರೆ ಬೀದಿಯಲ್ಲಿ (ರಾಜಶೇ. ೨-೧೧೩). ಒಗ್ಗುಡಿಸು $ 
೧. ಮೇಲುಸುರು ಮಿಕ್ಕೇಳೆ ನುಡಿವ ನಾಲಗೆ ಬೀಳೆ ಕಾಲನವರನುವಾಗೆ 
ಬಾಯೊಳು ಸುರಿದ ಲೋಳೆ ಮೊಗವೊಗ್ಗು [ಪಾಠಾಂ. ಒಳ್ಳು]ಡಿಸಿ ಗೂರು 
ಹೆಗ್ಗೂರಿಡುತ್ತಮಿರೆ ಬಗೆಗೆಟ್ಟು (ಜಂಡೋರ. ೨-೨೨). 

[ಒರ್‌ (೮ ಒಂದು) + ಕುಡಿಸು?) 
ಒರ್ಗೊಡಿಸು, ಒಗ್ಗೂಡಿಸು (ಕ್ರಿ). ಒಟ್ಟು ಗೂಡಿಸು; ಒಂದು 
ಗೂಡಿಸು : ನಿನ್ನ ಒಡ್ಡಣೆಯ ದಳಗಳನ್ನೆಲ್ಲ ಒಗೂ ೯ ಡಿಸಿ (ಬೆಟ್ಟಅ. 
೫೯-9೪). ಒಗ್ಗೂ ಡಿಸು: ಈಗಿನ ವೀಣೆ... ಬೇರೆ ಬೇರೆ ಮರದ 
ತುಂಡುಗಳಿಂದ ಸಿದ್ಧವಾಗಿ ಒಗ್ಗೂಡಿಸಲಾಗುತ್ತದೆ' (ಸಂಗೀತ. ೬೭); 
ಜನರನ್ನೆಲ್ಲಾ ಒಗ್ಗೂಡಿಸಬೇಕು (ರೂಢಿ). [ಒರ್ಗೂಡು + -ಇಸ್ಕು] 
ಒರ್ಗೂಡು, ಒಕ್ಕೂಡು, ಒಗ್ಗೂ ಡು (ಕ್ರಿ). ಒಂದಾಗಿ ಕೂಡು, 
—ಸೇರು: ಈ ಲೋಕಾವಳಯೆಲ್ಲ ಮಾಡಿದ ಮಹತ್ತುಣ್ಯಂಗಳೊರ್ಗೂ 
ಡಿಯುಂ ತೂಳಲ್ಯಾಜದ ಪಾತಕಕ್ಕೆ ನೆಲೆಯಪ್ಸೆನ್ನ ಂ (ವಸ್ತವಂ. ೧೨). 
ಒಕ್ಕೂಡು : ಸುಲ್ತಾನರ ಒಕ್ಕೂಡಿದ ಸೈನ್ಯ... ನುಗ್ಗಿ (ಆಳಾಕ. ೨೦). 
ಒಗ್ಗೊಡು: ಸಂಸ್ಕೃತಿಯ ದೃಷ್ಟಿ ಯಿಂದಲೂ, ಭಾಷಾದೃಸ್ಟಿಯಿಂದಲ್ಕೂ, 
ಒಗ್ಗೂಡುವುದಕ್ಕೂ ಈ ನಾಡಹಬ್ಬ ಎಷ್ಟು ಸಹಕಾರಿಯಾಗಿದೆ (ಕನ್ನನು- 
1, ೧೫). [ಜರ್‌ (ಆ. ಒಂದ್ಯು) + ಕೂಡು] 
ಒರ್ಗೇಣ್‌, ಒಗ್ಗೇಣ್‌ (ನಾ). ಒಂದು ಗೇಣು, ಅಳತೆ: ನಾಲ್ವರ 
ಲುಂಗುಟಿಮೆರಡಜ್‌ಡೆಯುಮೊ[ಪಾಕಾಂ. ಮೂ]ರ್ಗೇಣೆಂಬಂತಿರೆ (ಅಜಿಪು. 
೭-೧೦) ; ಎರೆಡುಂ ಮಡಂಗಳೆಡೆ ನಾಲ್ವೈರಳುಂಗುಸ್ಮಂಗಳೆರಡಟಕಡೆ 
ಯೊರ್ಗೇಣಾಗಿರೆ (ಸುಕುಮಾ. ೮-೫೮). ಒಗ್ಗೇಣ್‌: ಎರಡು ಮಡಂಗಳೆಡೆ 
ನಾಲ್ವೆರಲೆರಡುಂ ತೊಳಗುವುಂಗುಟಿಂಗಳ ಮಧ್ಯ ಪರಿಕಿಫೊಡೊಗ್ಗೇಣ್‌ 
ತೆಜಪಾಗಿರೆ (ವರ್ಧಪು. ೧೫-೬೦) ; ಇರದೊಗ್ಗೇ ಣುದ್ದ ವಿಗ್ಗೇಣಗಲದೊಡನೆ 
ಮೂವತ್ತು ಗೇ ಣ್ಣ ಳದೈವತ್ತೆರೆಡು ಕಲ್ಲೆಂಟು ಗದ್ಮಾಣಮುಮಂ 
(ಭಾಸ್ಕರ. ೪೦-೩); ತಾರಾಂಗದರ ಕೂಡಿ ವಿಂಧ್ಯಪರ್ವತದಿ ದುಸ್ತಾರ 
ಮೆನಿಸುನ ಕೂಟಿ ಗಹ್ವ ರವ ಕೇಸರಿಕುಮಾರೆನರಸಿದ ನೆಲದಲೊಗ್ಗೇಣ 
ಬಿಡದೆ (ವೆಂಕಾರಾ. ೪-೧೭-೪೦). [ಒರ್‌ (ಆ ಒಂದ್ಕು) * ಗೇಣ್ಮ್‌] 
ಒರ್ಗೊಡೆ, ಒಗ್ಗೊಡೆ (ಕ್ರಿ). ಗುಂಪು ಒಡೆ; ಚದರು; ಚಲ್ಲಾ ಸಿಲ್ಲಿ 
ಯಾಗು: ನಡೆ ನಡೆಯಿದಿರ್ಚಿದಿರ್ಜೊರ್ಗೊಡೆಯದಿರೊರ್ಗೊಡೆಯದಿರ್‌ 
ಕರಂ ಕರವಾಳಿಂ ಪೊಡೆಪೊಡೆಯೆನುತ್ತೆ ನಾಲ್ಕುಂ ಕಡೆಯೊಳ್‌ ಕೆವಿದರ್‌ 
ಕಿರಾತರ್‌ (ರಾಜಶೇ. ೫-೧೨೧). ಒಗ್ಗೊಡೆ: ಮೋಹರವೊಗ್ಗೊಡೆದು 
ಹೆಣಗಿದುದು ಕೇಶಾಕೇಶಿಯುದ್ಧದಲಿ (ಕುವ್ಕಾಭೀ. ೪-೯); ಉಭಯಬಲ 


ಗಳೊಗ್ಗೊಡೆಯದೆ * «  ಕೆಡುರಭಸದೆ ಮೊ ಹಿದುದಂದು (ಅಂಜಚ.' 


೬-೧೧೩) ; ಪಾರ್ವತಿಯಂ ನಡೆನೋಡಿ ಹಿಗ್ಗುತೊಗ್ಗೊಡೆಯದ ನೇಹ 
ದಿಂದೆ (ಉಮಾಶ. ೬) ; ಒಗ್ಗೊಡೆಯದೊತ್ತಿ ನಡೆತಹನು (ನಾಂಡಡ. 
೮೧-೧೬). [ಒರ್ಗು, (ಐ ಒಚ್ಬ್ಟು) * ಒಡೆ] 

ಒರ್ಚರೆ, ಒಚ್ಚರ (ನಾ). ಒಂದೆಳೆಯ ಸರ; ವಿಕಾವಳಿ: ನುಣ್ಮುತ್ತಿ 
ನೊರ್ಚರಮಂ ಪೆರ್ಮೊಲೆ ಚುನ್ನವಾಡೆ (ಕಬ್ಬಿಕಾ. ೬೯); ನವಮಾಲತೀ 
ತ್ರಿಸರಮೊಪ್ಪು ವ ಸಂಪಗೆವೂವಿನೊರ್ಚರಂ (ರಾಜ ಶೆ. ೨-೧೦೪). 


೧೨೫೦ 


20 


30 


55 


40 


ಒರ್ಚರೆ "ಒರ್ಜೆೇರೆ' ನೋ. 
ಒರ್ಚವಡಿ, ಒಚ್ಚಡಿ, ಒಚ್ಚವಡಿ, ಒಚ್ಬೋಡಿ (ನಾ). ೧. ಒಂದು 


ಒರ್ಚೇರಿ 


ಒಚ್ಚೆ ರ; ವಿಶಾಲನೇತ್ರೆಯ ಕಂಬುಕಂಕಡೊಳೊಪ್ಪಗುಂ ರುಂದ್ರ 
ಶೋಭಿಯನೀವ ಮಲ್ಲಿಗೆಯಚ್ಚಮೊಗ್ಗೆಗಳೊಚ್ಚರಂ (ಉದ್ಭಟ. ೯-೭೮) ; 
ಉರದೊಳೆಳಮುತ್ತಿನೊಚ್ಚರವನೆಳಲಿಡುವಂತೆ (ಸೌಂದಪು. ೧೪-೪); 
ಪೂಣ್ಮೆಣ್ಣೆ ಗಂಟನ ತೊಟ್ಟಿ ಜನಕೆಯ ಮುತ್ತಿನೊಚ್ಚರಕಂದವೊಂದಿಸುತ 
(ಜೀವಂಚ. ೧೭-೩೩). [ಒರ್‌ (ಆ ಒಂದ್ಕು) * ಸರ್ಯ) 


2 


ಸವಡಿ, ಪದರ, ನಿರಿಗೆ: ನುಣ್ಣರಂ, ಇಂಚರಂ, ಒರ್ಚವಡಿ 
(ಭಾಷಾಧೂ. ೩೨ ಉದಾ); ಒಪ್ಪಿಸಿ ಮನಮಂ ಮಾನಿನಿಗೊಸ್ಪಿಸಿ ತನುವಂ 
ತಪಕ್ಕೆ ಮುನಿ ಮನಸಿಜನಿಂ ಸೊಪ್ಪಾಗಿರ್ಡೊರ್ಚವಡಿ [ಪಾಠಾಂ. ಕ. ಒಚ್ಚ 
ವಡಿ, ಒರ್ಚೆವಡಿ]ಯ ಕುಪ್ಪಸಮಂ ಫೋಲ್ಲು ಪೋಗೆ ನೇರಿದನಾದಂ 
(ಪಂರಾಮಾ. ೪-೧೩) ; “ಒರ್ಚನಡಿಯ - ಒಳಗೊಂದು ಹೊರೆಗೊಂದು 
ವಿಧದ ?(ಪಂರಾಮಾ. ಕೋಶ). ಒಚ್ಚಡಿ: ೨. (ಆಲಂ) ತೆಳ್ಳನೆಯದು; 
ದಪ್ಪನಾಗಿಲ್ಲದ್ದು: ಗೋಪೀಚಂದನ, ಗೋರೋಚನ ಈ ಎರಡನ್ನೂ 
ಕದಡಿ ಒಚ್ಚಡಿ ಮೈಯ ಹೆಂಗಸಿಗೆ ಒಂದು ಬಟ್ಟ ಲ್ಕು ತುಂಬಿದ ಮೈಯ 
ವಳಿಗೆ ಅರೆಬಟ್ಟಿ ಲು, ಇಂತು ೮ ದಿನ ಕೊಳ್ಳಲು ಹೆನ್ನೆ ತೀರ್ಗುಂ (ವಿವೈವಿ. 
೮೬). ಒಚ್ಚವಡಿ: ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. ಒಚ್ಚೋಡಿ: ೧. ಅಚ್ಚರಿನಡೆದ ಚೆನ್ನಿಗ ಬಂದ ಕೊಂಡಾಡ 
ಲೊಚ್ಚೋಡಿ ನಾಲಗೆಗರಿದು ಸ್ವಚ್ಛಡ್ಕೊಳಿದಿರ್ಗೊಳ್ಳ ಬೇಕೆಂದು ಪೇಳಿದೊಡು 
ಚ್ಛವಿಸಿದಳಂಬುಜಾಕ್ಷಿ (ಮೋಹಶ. ೩೧-೩೪ 


[ಒರ್‌ (ಆ ಒಂದು) ಸವಡ್ಮಿ] 


ಒರ್ಚುತ್ತು (ನಾ). ಒಂದು ಸುತ್ತು: ಕಂಚುಗಾಲುಂಗುರದೆ ಬಿಡದೆಸೆವ 


ಸಾಟುವಳೆಗಳ ಶಂಖಮಣಿಯರದುಡೆಯೊಳೊರ್ಚುತ್ತಿನಕೊಳ್ಬುಟ್ಟುಗೆಯ 
ಕೊರಲ ಸರದಾಲಿಗಳ ಗುಂಜಿಸರದ (ಆರಾಚ. ೮-೩). 
[ಬರ್‌ (ಆ ಒಂದು) * ಸುತ್ತ್ವು) 


ಒರ್ಚೆಅಂಗು, ಒಚ್ಚೆಅಂಗು, ಒಚ್ಚೆ ಆಗು, ಒರ್ಚೆಲಗು (ನಾ). 


ವಸ್ತ್ರದ ಒಂದು ಸೆರಗು, ಅಂಚು. ಒಚ್ಚೆ ಅಂಗು : ಒಚ್ಚೆಅಂಗಿನ 
ಉಡಿಗೆವೊಳಗೆ ಕುಡು'ಗೋಲ್ಮಿ ಆ ಯೆ ಪೌಚ್ಚಪಸಿವೊಕ್ಕೆಲಮಗಂ ಭಕ್ತಿ 
ಕಂದೆಜಕಿಯೆ (ಏಂಡೋರ. ೫೨-೨೨). ಒಚ್ಚೆಐಗು: ಜಿನಾರ್ಭಕನಂ 
ದುಕೂಲದೊಚ್ಚೈಜಗಿಂ ಫೊ ದೆಯಿ ಸು ವಂತೆ ನಿಜನಯನಧವಳಾಂಶುವಿಂ 
ಪೊದೆಯಿಸಿ (ಶಾಂ'ತೀ ಶ್ವ. ೧೪-೫೯ ವ); ಹೆಚ್ಚುನೀರೆಜ್‌ದಿಟ್ಟು ತೊಟ್ಟ 
ಲೊಳೊಚ್ಚಿಆಗ ದುಗುಲದಲಿ ಹೊಕ್ಕುಳ ಮುಚ್ಚಿ (ಪ್ರಭುಲೀ. ೩-೨೬). 
ಒರ್ಚೆಲಿಗು : ಮಜಕಿಯದೆ ಬೆಡ್ಚುನೀರೆಆಕಿದು ತೊಟ್ಟಲೊಳಿಟ್ಟು ಬಸಿರ್ಗೆ 
ಚೀನಡೊರ್ಚೆಜಗನೆ ತಂದು ಸೂನುಗೊಲವಿಂ ಸೊಡರ್ವಳಕ್ಳಿನ ಬೊಟ್ಟನಿಟ್ಟು 
(ಚಂದ್ರ ಪು. ೩-೪೫). [ಒರ್‌ (ಆ ಒಂದ್ಕು) + ಸೆಜಂಗು] 


ಒರ್ಚೆಅಗು "ಒರ್ಜೆಅಂಗು' ನೋ. 
ಒರ್ಚೆರೆ, ಒಚ್ಚರೆ, ಒಚ್ಚೆರೆ, ಒಚ್ಚೇರೆ, ಒರ್ಚರೆ (ನಾ). ಒಂದು 


ಸೇರೆ, ಬೊಗಸೆ. "ಒರ್ಜೆರೆಗಣ್‌' ಪರಾ. ಒಚ್ಚರೆ: ಧರೆಗೋವಿ 
ನಡಿ ಮೇರುಗಿರಿಯೊಂದು ಕೊರಡೆಯೇಳು ಶರಧಿವಚ್ಚೋ! ಒಚ್ಚ3ರೆ ದಶ 
ದಿಕ್ಕು ಗೇಹಳಿ ನೆರದ ಜನವೇ ಚಿತ್ರದಿರವಜಾಂಡನೆ ಚೆಂಡು (ಕೈವಲ್ಯ. 
೨-೨೦-೧). ಒಚ್ಚೆರೈ : ಒಚ್ಚೆರೆ ಸೊಲ್ಲಗೆ ಹಾಡಕ್ಕೆ ಹೊಜಗಳೊಳ 
ಗಣವಕ್ಕಂ (ಎಕ. ೫1, ದಾವಣ. ೫೯-೮೨ ; 1280) ; ಆರೆದೆ ಸಾಸುವೆಯ 
ಶುಂಠಿಯನಿಕ್ಕಿ ಪೊಚ್ಚಿ ಕೆ [ಪಾಠಾಂ. ವಚ್ಚರೆ] ಮೊಸರಿನಲ್ಲಿ ಮುಚ್ಚರೆಯನೀರ 
ಕದಡಿಯದನಿರೆಡೆ ನರೆಗೊಟ್ಟು ನೀರೋಗರವನಿಕ್ಕಲು ಸುಗಂಧ ತಕ್ರೋ 
ದನ ಕಣಾ (ಸೂ ಸಶಾ. ೩-೨೭); ನಿನಗೆ ಬಿದಿರಕ್ಕಿ ಯೊಚ್ಚೆರೆಯನೋಗರ 
ಗೆಯ (ಪಾಸೋಪು. ೧೦-೧೦೯). ಒಚ್ಚೇರೆ: "ಒಚ್ಸೇರೆಗಣ್‌ > ಪರಾ. 


ಒರ್ಚೆರಕೆಗೆಣ್‌ 


ಒರ್ಚೆರೆ: ಮಹೋದಧಿಗೊರ್ಚರೆ ನೀರ್‌ ಸುರಾದ್ರಿಗೋರೆಂತರೆಗಾಣಿ 
ಕುಂದಿದೊಡೆ ಫೆರ್ಮೆಗೆ ಹಾನಿಯೆ (ವೀರವಿ. ೧೨-೪). 
[ಒರ್‌ (ಆ ಒಂದ್ಕ್ಯು) + ಸೇರೆ) 
ಒರ್ಚೇರೆಗಣ್‌, ಒಚ್ಚರೆಗಣ್‌, ಒಚ್ಚೆರೆಗಣ್‌, ಒಚ್ಚೇರೆಗಣ್‌, 
ಒಚ್ಚೇರೆಗಣ್ಣು (ನಾ). ಒಂದು ಸೇರೆಯಷ್ಟು ದೊಡ್ಡದಾದ 
ಕಣ್ಣು; ಬೊಗಸೆಗಣ್ಣು : ಒರ್ಚೇೇರೆಗಣ್‌' (ಶಬ್ದಾನು. ೯೩ ಪ್ರಯೋ). 
ಒಚ್ಚರೆಗಣ್‌ : ಚೆಚ್ಚರಮಿತ್ತು ಮಲ್ಲಣಕವೀಶ್ವರನಿಷ್ಟ ಮನಿತ್ತಳತ್ತಳಿಪ್ಪೊ 
ಚ್ಚರೆಗಣ್ಣ [ಪಾಠಾಂ. ಒಚ್ಚೆರೆಗಣ್ಣ) ನೀಜಕಿ ವರಮಲ್ಲಣಿ ದಶಾಬ್ದಮಾಳ್ದು 
ನೀನುಚ್ಚವದಿಂ ಧರಾತಳಮನೈದು (ಉದ್ಭಟ. ೧೨-೬೭). ಒಚ್ಡೆ ರೆಗಣ್‌ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನುನೋಡಿ. ಒಚ್ಚೇರೆಗಣ್‌: 
ಅಚ್ಚರಿನಡೆದ ಭ್ರೂಲತೆ ಸಿಂಗಾಡಿಗಳೊಚ್ಚೇರೆಗಣ್ಣ ಪೂಸರದಿ ಎಚ್ಚು 
ವರ ಜಿತೇಂದ್ರಿಯರೆರ್ದೆಯನು ತಟ್ಟುರ್ಚಲು ವನವಧೂಟಯರು 
(ಮೋಹತ. ೧೯-೮೨) ; ಕರುಮಾಡದೋರಣದ ನೆಲಿನೆಲೆಯೊಳೊಚ್ಚೇರೆ 
(ಪಾಕಾಂ. ಕಿ. ಒಚ್ಚಾರೆ]ಗಂಗಳೆಳನೆಂಗಳ ಕಟಾಕ್ಷದ ಮೆರೀಚಿಗಳ್‌ ಸೊಗ 
ಯಿಸಿದುವು (ಜೈಮಿಭಾ. ೬-೧೦) ; ಪಚ್ಚಿವಿಲ್ಲರಿಂ ಮಚ್ಚುವಡೆದಚ್ಚರಿ ಮಿಗೆ 
ತಳರ್ದೊಚ್ಚೇರೆ [ಪಾಠಾ. ಕಿ. ಒಚ್ಚಾರೆ]ಗಣ್ಣ ಪೆರ್ಚಿನಚ್ಚರಿಯರಿಂ 
(ರಾಜಶೇ. ೧-೧೩೫ ವ). ಒಚ್ಚೇರೆಗಣ್ಣು : ಆ ಒಚ್ಚೇರೆಗಣ್ಣುಗಳು 
ಅವಳ' ಚೆಂದಕ್ಕೆ ಒಪ್ಪವಿಟ್ಟಂತಿದ್ದುವು (ಸವತಿ. ೧೦೦). 
[ಒರ್ಚೆರೆ + ಕಣ್‌] 
ಒರ್ಜಂತ್ಯಓರ್ಜಂತ (ನಾ). ಒಂದೇ ಒಂದು ಹಲ್ಲು ಉಳ್ಳವನು; 
ಏಕದಂತ; ಗಣಪತಿ: “ಸುಂಡಿಲಮೊಗಂ ಬಿಂಕಣಗಿವಿಯ ಬೆನಕನೊ 
[ಪಾಠಾಂ. ನೋ)ರ್ಜಂತನಿಲಿದೇರ ಬಿಜ್ಜವಳ ಕರಿಮೊಗನೆನಿಕ್ಳುಮಾ ಸಬ್ಬ 
ಮಂಗಳೆಯಣುಗನು*3 (ಶಬ್ದಮಂ. ೫). ಓರ್ಜಂತ : *ಓಜನೆನೆ ಗುರು 
ವಕ್ಕು ವಿಫ್ಲೇಶನೋರ್ಜಂತನು” (ಕಶರ. ೧೭). 
[ಒರ್‌'(ಆ ಒಂದ್ಯು) * ಜಂತ] 
ಒರ್ಜ್ಜ್ಜರ "ಒಜ್ಜರ್ಯ ನೋ. 
ಒರ್ತಲೆ, ಒತ್ತಲೆ (ನಾ). ಒಂದು ತಲೆ: ಒರ್ಕೈೆ, ಒರ್ತಲೆ, ಒರ್ಪಿಡಿ 
(ಭಾಷಾಧೂ. ೨೯ ಉದಾ) ; ಸಂತತಮೊಂಬತ್ತು ಮಾಸಂ ಹೇಸಿಳೆಯ ನಡುವೆ 
ಕತ್ತಲೆಯ ಕರುಳೊಳಗೆ ಮರುಳಂದದಿಂ ಬೆಳೆದು ಒರ್ತಲೆ [ಪಾಠಾಂ. 
ಪೊತ್ತಲೆ]ಯ ಹುಳುವಿನಿಂದೆಂತಕ್ಕೆ ಬೆಳಬೆಳದು (ಪಂಡೋರ. ೧-೮). 
'ಓಒತ್ತಲೆ: ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಒರ್‌ (ಆ ಒಂದು) * ತಲೆ,] 
ಒರ್ತಳೆ (ನಾ). ಒಂದೇ ಕೈ: ವಿಳಸತ್ಕರ್ಣಶಿರೀಷರೋಧಿ ಬೆಮರಾದಂ 
ವ ಕ್ರೌ ದೊ ಳ್‌ ನಿಂದುದಾಕುಲಮಾಯ್ತೊರ್ತಳದಿಂದೆ ಕಟ್ಟಿ ದುದರಿಂ 
ಬಿರ್ಚಿರ್ದೆ ಕೇಶೋತ್ಕರಂ (ಶಾಕುಂತ. ೧೬-೩೦). 
[ಒರ್‌ (£ ಒಂದ್ಯು) + ತಳ್ಳ (- ತಲ್ಲ)] 
ಒರ್ತುತ್ತು (ನಾ). ಒಂದು ತುತ್ತು: ಗಜೇಂದ್ರಮುಮನೊರ್ತುತ್ತೆಂ 
ಬಿನಂ ತುತ್ತಿ ದೇವಗಣಕೃಚ್ಚರಿಯಾಗೆ ಪಾಣಿ ಸುರರಾಜಾವಾಸಮಂ 
ಮುಟ್ಟಿ ದಂ (ಕಾವ್ಯಾವ. ೫೯). [ಒರ್‌ (೬ ಒಂದ್ಯು) * ತುತ್ತು] 
ಒರ್ತೊಲೆ (ನಾ). ಒಂದು ತೊಲೆ, ತೂಕ: ಒಸಗೆ ಉತ್ತ್ಯಾಹಂ 
ಗಳ್ಳೆ ಸಮೂಹಂ ಒರ್ತ್ಕೊಲೆ (ಎಇ. 2೮1೪, ೧೯೧-೨೯; 723). '` 
[ಒರ್‌ (ಆ ಒಂದು) + ತೊಲೈ) 
ಒರ್ದೆಸೆ (ನಾ). ಒಂದು ದೆಸೆ, --ದಿಕ್ಳು: ತೊಲಗುಗುಮೊ ಕೆಳೆಯ 
ನೊರ್ಜಿಸೆಗೆ ಲಜ್ಜೆಯಿಂ ನಮ್ಮ ಬರವುಗೇಳ್ತೊಡೆನುತ್ತೆ (ಕಾದಂಉ. ೫೩೮); 
ಆತನನಂತೇನುಮನಾಂ ಬೆಸಗೊಳ್ಳದೆ ಮೌನದಿನೊರ್ದೆಸೆಗೆ ತೊಲಗಿದೆಂ 
ನೃಪತಿಲಕಾ (ಕಾದಂಉ. ೫೫೮). [ಒರ್‌ (< ಒಂದ್ಯು)  ದೆಸೈ] 


pe 
ಐ 


238 


35 


45 


೧೨೫೧ 


ಒರ್ಹಲ 


ಒರ್ನುಡಿ (ನಾ). ೧. ಒಂದುನುಡಿ, --ಮಾತು: ಪೆಂಪಿನೊಳೆಸೆವ 
ಕರ್ಣನೊರ್ನುಡಿ [ಪಾಠಾಂ. ಳ್ಲುಡಿ] ತನಗವು ನಿಜಮಾಗೆ ನೆಗಟ್ಮನೀ ವಿಭು 
ವಿಳಿಯೊಳ್‌ (ಕಾವ್ಯಾವ. ೧೧೩); ಒಂದೆಂಬುದರ್ಕೊರಾದೇಶಂ- 
ಒರ್ನುಡಿ, ಒರ್ಪೆಸರ್‌ (ಶಮದ. ೧೮೭ ಪ್ರಯೋ) ; ಒರ್ನುಡಿಯಂ, ಒಂದು 
ನುಡಿಯಂ (ಶಬ್ದಾನು. ೩೫೮ ವ್ಯಾಖ್ಯಾ) ; ಪೆರ್ನೋಟದ ಕರ್ನಾಟಕ 
ದೊರ್ನುಡಿ ಸಿರಿಯೊಡೆಯ (ಹೊಂಗಳು. ೪೬-೩). ೨, [ಕಾವ್ಯಮಾ] 
ಶಬ್ದಾಲಂಕಾರ ಪ್ರಭೇದವಾದ ಹೇಳಿಕೆ(ಪ್ರಹೇಲಿಕೆ)ಗಳಲ್ಲೊಂದು; 
ಒಂದೇಮಾತಿನ ಉತ್ತರವನ್ನುಳ್ಳ ಎರಡು ಅಥವಾ ಅನೇಕ ಒಗಟು 
ಗಳಿಂದ ಕೂಡಿದ ಹೇಳಿಕೆ. ಉದಾ: ಆವುದು ಬಾಗಿದುದುಮಧಿಕಂ 
ಬಸನಂ ಕೇವಳಮಾಗೆ ನೆಗೆವ್ರದುಚಿತಾವಯವಂ ದೀನದಿಂ ನಿಂದು 
ಸಿತಗನಂ ನುಡಿದುವು ಭಾವಿಸಿ ಬಗೆಗೊಳ್ಳೊಡಾಕೊರ್ನದಿಯಂ॥ ಒರ್ನುಡ 
[ಸಾಠಾಂ. ಳ್ನುಡಿ) (ಕವಿರಾ. ೨-೧೪೮) ; ನುಸುಳೊರ್ನುಡಿ... ಕುಸು 
ರಿಯ ನುಡಿಯೆಂಬಿವು ಭಾವಿಸೆ ಪೇಳಿಕೆಗಳೊಳೆ ಪೇಟ್ವ ಭೇದಮವಕ್ಕುಂ 
(ಕಾವ್ಯಾವ. ೫೯೪) ; ಒರ್ನುಡಿಗೆ! ಒಂದು ಗಜಕಗೆಯೊಳೆ ಸಂಪುಟದಂದದೆ 
ಮಡಿದಿರ್ಪರೆಹಿತರೆರೆದ ನರರ್ಕೊಂಡೊಂದೆಜಕೊಳೆ ಮೆಜಕಿದು ಗಣಪತಿಯಂ 
ದದಿನೊಸೆದಿರ್ಪರಿದಿರ್ಗೆವಂದಿಂದಿರನಾ (ಕಾವ್ಯಾವ. ೫೯೬). 
[ಜರ್‌ (ಆ ಒಂದು) * ನುಡ್ವಿ) 
ಒರ್ನುಡಿಕಾಅ (ನಾ). ಒಂದೇ ಮಾತನ್ನಾಡುವವನು ;'ಆಡಿದ 
ಮಾತಿಗೆ ತಪ್ಪದವನು : ಇತ್ತಿಅದೆರಟ್ಕ್ಮಾತಾಡಿ ಬಟ್ಲುಂ ಜಗದ್ವಲಯ 
ಕ್ಕೊರ್ನುಡಿಕಾಜನಾದಂ (ಕಾವ್ಯಾವ. ೨೬೧). [ಒರ್ನುಡಿ* -ಕಾಜ] 
ಒರ್ನೋಟ (ನಾ): ಒಂದು ನೋಟ: ಮೈಸೂರ ಮೈಸಿರಿಯ ಬಳನಿ 
ಕರ್ನಾಟದೊರ್ನೋಟಿದಳವಿ (ಹೊಂಗಳು. ೩೦-೨೧). 
[ಒರ್‌ (ಆ ಒಂದ್ಯು) 4 ನೋಟ] 
ಒರ್ಪಂತಿ (ನಾ). ಒಂದು ಪಂಕ್ತಿ, ಸಾಲು: ಓರೆಂಜಲ್ಲೊರ್ಪಂತಿಗೆ 
ವಾರಡೆ ಖಳರೊಡನೆ ಬೆರಸಿ ಮೇಳಂಗೊಂಡಂ (ಉಾವ್ಯಾವ. ೨೫೯). 
[ಒರ್‌ (ಆ ಒಂದ್ಕ್ಯು) * ಪಂತಿ] 
ಒರ್ಪದ (ನಾ). ಒಂದು ಪದ, ಹೆಜ್ಜೆ: ಅವಜೌಂದಂ ವಿಜಯಾರ್ಧ 
ಪರ್ವತ ತಟೈಕೋದ್ದೇಶದಿಂದಿತ್ತರೊರ್ಪದಮಂ ದಾಂಟಿದೆಂ (ಕಾಂತಿಪು. 
೩-೬೫). [ಬರ್‌ (ಆ ಒಂದ್ಯು) * ಪದ್ಯ) 
ಒರ್ಪನೆ (ನಾ). ಒಂದು ಹಲ್ಲು. "ಒರ್ಪನೆಯ' ಪರಾ. 
[ಒರ್‌ (೮ ಒಂದ್ಯು) + ಪನ] 
ಒರ್ಪನೆಯ (ನಾ). ಒಂದೇ ಒಂದು ಹಲ್ಲುಳ್ಳವನು; ಏಕದಂತ; 
ಗಣಪತಿ: ಒರ್ಪನೆಯ ಬಿಂಕಣಿಗಿವಿಯ ಮೂಗೊಂಕುಮೂಗಿನ 
ಪೇರೊಡಲ ಇಲಿದೇರ ಬೆನಕ (ರಾಮಾಶ್ಚ. ಆ೮-೨೦). 
[ಒರ್ಪನೆ + -೮,] 
ಒರ್ಸೆಲ, ಒಪ್ಪಲ (ನಾ). ಒಂದು ಪಲಪ್ರಮಾಣ, ತೂಕ: 
'ಅಂಗಾಡಿಯುಳಿರ್ಮ್ಮಾನ[ಮೆಣ್ನೆ ಯು]ಮು ಮರಿಸಿನಮುಂ ಮೇಣೊ 
ರ್ಪ್ರಲಂ ಸಕ್ಕರೆ ಇರ್ಪ್ಪಲಂ (ಕಇ.1, ೨-೧೨; 699) ; ಒರ್ಪಲಮುಪ್ಪಂ 
ತ್ರಿಕಟುಕಮೊರ್ಪಲಮುಂ ಬೇವಿನೆಲೆಯುಮಂ ಸಮಯುಕ್ತಂ ಬರ್ಪಂತಾ 
ಗಿರೆ ತುಚಿದು ಸಮರ್ಪಿಸುವುದು ದಿವ್ಮಪಿಂಡಮಂ ಕಫಹರಣಂ (ಅಶ್ವಶಾ. 
೭-೩೪). ಒಪ್ಪಲ: ಒಪ್ಪಲ ನೂಲನೊರ್ಮೊಟನ ಕಪ್ಪಡಮಂ (ಅಟ್ವಮ. 
೪-೧); ದಿನಂಪ್ರತಿಯು ಮಹಿಷಾಕ್ಷಿಯೊಪ್ಪಲವ ತಂದು ಮೂಜವಸರ 
ದೊಳುಂ ಬಾಲೇಂದುಮಾೌಳಿಗೆ ಕೊಡುತಿರಲು (ಬಸಪು. ೪೪-೨೪) ; ಫಿತ್ಮ 
ಒಪ್ಪಲವ ಕೊಯ್ದು ತಿಂದಂತೆ ಕಾಣಾ (ಗಣಭಾ. ೧೫೪-೧) ; ಸಮುದ್ರ 
ಸೋನೆಯ ಬೀಜದ ತಿರುಳನೊಪ್ಪಲವನೆ ಕೊಂಡು (ಸಾಳ್ವಸಾಂ. ೧೧). 
[ಒರ್‌ (£ ಒಂದ್ಳು) * ಪಲ್ಯ) 


ಒರ್ಪ್ಹಾಲ್‌ 


ಒರ್ಸಾಲ್‌ (ನಾ). ಒಂದು ಪಾಲು; ಒಂದು ಭಾಗ್ಯ ಅಂಶ: ನಿನ್ನ 
ಕೊಡುಗೆಯೊಳ್‌ ಎಮಗಮೊರ್ಪಾಲನೀವುದಯ್‌  (ಬದ್ಧಪ್ರ. ೩೩-೭೧೩). 
[ಒರ್‌ (ಅ. ಒಂದ್ಕು) * ಪಾಲ್ಸ್‌] 
ಒರ್ಪಿಡಿ, ಒಪ್ಪಿಡಿ (ನಾ). ಒಂದು ಹಿಡಿ, ಮುಷ್ಟಿ: ಒರ್ತಲೈ, 
ಒರ್ಪಿಡಿ, ಇರ್ಕೆಯ್‌ (ಭಾಷಾಭೂ. ೧೨೮ ಉದಾ) ; ಪಿಡಿಯಿಂದಿಟ್‌ದಳ್‌ 
ಸೆಜಳೊರ್ಪಿಡಿಯಿಂ ನಡುಸಣ್ಣಮೆನಿಪ ವಧು (ಜಗವಿ: ೧೪-೫೭) ; ಸಂದೇಹ 
ಮಧ್ಯಂ ನೆಟ್ಟಿನೊರ್ಸಿಡಿಯೆಂಬ ನುಡಿಗೆ ಏಿಡಿವಗೆಯಾಗೆ (ಪದ್ಮರಾ. ೩-೨೮). 
ಒಪ್ಪಿಡಿ: ಹೂವಿನ ಸರ ೧೨ ಒಪ್ಪಿಡಿಯರಳು ಸೇವೆಯ ಬಾಡು 
(ಬೊಂಕಶಾ. ೧೯೩೦, ೧೦೭-೮ ; 1159); ಇಂಗೆಲೆಮದ್ದು ಶುಂಠಿ ವಿಳಂಗಂ 
ಏಪ್ಪಿಲಿಯ ಬೆರಸಿ ಫೊಬ್ಪಿಡಿಯಂ ಚೂರ್ನಂಗೆಯ್ದು (ಕಲ್ಯಾಕಾ. ೪-೧೯); 
ಛೋಜನಮಂ ಮಾಡಿಸಿ ವೊಪ್ಪಿಡಿವೊಗರಡಕೆಯ ಭಾಗವನುಯೆರಡೆಲೆ 
ಯೊಳು ನಿಂಬೆಯ ಹಣ್ಣಿನ ಪ್ರಮಾಣದ ಸುಣ್ಣಮನಿಕ್ಯಿ ನೀಳಯಮಂ 
ನೀಡಲ್‌ (ಪುಣ್ಯಾಸ್ರ. ೩-೧೯ ವ); ಹಿಡಿ ಎಂದು ಒಪ್ಪಿಡಿ ಅವಲಕ್ಕಿ ಯನ್ನು 
ಸಂಕೋಡದಿಂದ-ಸ್ವಾಮಿಗೆ ಕೊಟ್ಟನು (ನೀತಿಚಿಂ. ೪111, ೨೯). 
[ಒರ್‌ (ಆ ಬಂದ್ಯು) * ಪಿಡ್ಮಿ] 
ಒರ್ಪಿಡಿಗೊಲ್‌ (ನಾ). ಒಂದು ಹಿಡಿಯಷ್ಟು ಕೂಳು, ಅನ್ನ: 
ಒರ್ಪಿಡಿಗೂಲನಿಕ್ಕಿ ಸಗ್ಗಂಬಡೆಯದ ನರನೆಗ್ಗನಲ್ಲೆ ಭುವನಾಭರಣಾ 
(ಅರ್ಧನೇ. ೪-೪೮) ; ಒರ್ಪಿಡಿಗೂಯಿಂ 'ಸಿತಗನ ಕಪ್ಪಡಮುಂ ರಾಜ 
ಸೇವೆಯಿಲ್ಲದೆ (ಶಮದ. ೧೮೭ ಪ್ರಯೋ). [ಒರ್ಪಿಡಿ4 ಕೂಲ್‌] 
ಒರ್ಪೆಸರ್‌ (ನಾ). ಒಂದೇ ಹೆಸರು: ಒರ್ನುಡಿ, ಒರ್ಪೆಸರ್‌, ಒರ್ಮೊ 
ದೆಲ್‌ (ಶಮದ. ೧೮೭ ಪ್ರಯೋ). [ಒರ್‌ (ಆ ಒಂದ್ಯು)*- ಪೆಸರ್‌] 
ಒರ್ಪೊಳ್ತು "ಒರ್ಪೊಟ್ಟು' ನೋ. 
ಒರ್ಪೊಬ್ರು, ಒಪ್ಪೊತ್ತು, ಒರ್ಪೊಳ್ಳು, ಒಳ್ಳೊತ್ತು (ನಾ). ಒಂದು 
ಹೊತ್ತು. ಒಪ್ಪೊತ್ತು: ಬಸುಜು ದಣಿಯದೆ ನಿಚ್ಚಲುಂ ಶನ್ಪಿಸದೆ 
ತಾವೊಪ್ಪೊತ್ತು ಆರೋಗಿಸಿ ಬರುತ್ತಾ (ಬಸಪು. ೩೦-೫); ಒಪ್ಪೊತ್ತು 
ಊಟಕ್ಕೆಂದು ರಾಯರ ಮನೆಗೆ ಹೋದ ನಾನು , .. ನಿಂತೆ (ರಾಯಕ. ೪). 
ಒರ್ಪೊಳ್ತು : ಕಿಆಿಯಂದೆನಗೆ ಪತಿಯಳಿದು ಪೊರೆವರಿಲ್ಲದೆ ಕೊಟ್ಟ ಣಂ 
ಗುಟ್ಟ ಕೊಡನೀರನಿರೆದೆ ತಂದೊರ್ಪೊಳ್ಳುಪಾವಾಸಮೊರ್ಪೊಳ್ತು ಪಾರಣೆಯ 
ನೆಸಗಿ (ಪದ್ಮರಾ. ೧೩-೪). ಒಳ್ಳೊತ್ತು: ಪಂಚೇಂದ್ರಿಯ ನಿಗ್ರಹಕ್ರಿಯೆ 
ಸಮಂತೊಳ್ಬೊತ್ತು ನಿಂದುಣ್ಬುದಾರೆಯಮಸ್ನಾನಮಚೇಳಸಂಯಮಮ 
ದಂತೋನ್ಮಾರ್ಜನಂ (ಸುಕುಮಾ, ೩-೪೬). 
ಒಪ್ಪಶ್ತುಮಾಡು - ಒಂದು ಹೊತ್ತು ಉಪವಾಸ ಮಾಡು: 
ಶನಿವಾರ ಕಟ್ಟುನಿಟ್ಟಾಗಿ ಒಪ್ಪತ್ತುಮಾಡುತ್ತಿದ್ದರು (ಅನಾಮಿ. ೫೯)- 
[ಜರ್‌ (ಆ ಒಂದ್ಕು) 4 ಪೊಲ್ಲು] 
ಒರ್ಬ "ಒರ್ವ? ನೋ. 
ಒರ್ಬರಿಸ (ನಾ). ಒಂದು ವರುಷ, ಸಂವತ್ಸರ: ಇಂದುಮುಖಿ ದಮ 
ಯಂತಿಯೊಡನಾನಂದದಲಿ ನಳನೃಪತಿ ಮಾವನ ಮಂದಿರದೊಳೊರ್ಬರಿಸ 
ವಿದ್ದನು ಸಕಲವಿಭವದಲಿ (ನಳಚ. ೯-೧೫). [ಒರ್‌ (ಆ ಒಂದ್ಯು)*ಬರಿಸ] 
ಒರ್ಬಸ (ನಾ). ಒಂದೇ ಆಸಕ್ತಿ; ಒಂದೇ ಗೀಳು: ಪಣಗೊಳ್ವಳ್‌ ಚೆಲ್ಲ 
ದಿಂದಂ ಚದುರನ ಚದುರಂ ಸೇಸೆಗೊಳ್ವಳ್‌' ರತಂ ತೋರಣನೆಂಬಂತೀಕೆ 
ಸೋಲ್ತೊರ್ಬಸದ ಬಸನಿಯಂ [ಪಾಠಾಂ. ಗೆಲ್ಲು ಬಸದ ಬಸದಿಯಂ] 
ಕೂರ್ತನಂ ತೊಂಡಿನಿಂ ಕುಂಟಣಿ ಮಾಟ್ಪಳ್‌ ಕೇಣದಿಂ (ಲೀಲಾವ. 
೨-೯೭). [ಜರ್‌ (ಆ. ಒಂದು) + ಬಸ್ಮ) 
ಒರ್ಬಳೆಸು (ನಾ). ಒಂದು ಸುತ್ತು, - ತಿರುವು: ವನದಹನಂ ವನಾಂ 
ತರಮನೊರ್ಬಳಸಾಗಿರೆ ಮುತ್ತಿ ಸುತ್ತಿ ಸುತ್ತಿನ ನಡುವಿರ್ದ ಮಾಮರನ 
ನಟ್ವಾದುದು (ಅದಿಪು. ೯-೫೯)... [ಒರ್‌ (ಆ. ಒಂದ್ಯು) * ಬಳಸ್ಕು] 


ಕ್ರ 


30 


49 


45 


೧೫೨ 


| 


ಒರ್ಬುಳಿಸು 


ಒರ್ಬಿ, ಒಬ್ಬೈ (ನಾ). ೧. ಒಂದು ತಂಡ, ಸಂಗಡ ಗುಂಪು: 
ನಲವಿಂ ನರ್ತಿಪ ವೃದ್ಧ ಕಾಂತೆಯರುಮಂ ಬಂದೊರ್ಬಿಯೊಳ್‌ ಕೂಡೆ 
ಪೂವಲಿಯಂ ಬಿತ್ತರಿಪಂಗನಾ ತತಿಯುಮಂ . . . ನೋಡುತ್ತುಮಾನಂ 
ದದಿಂ ನೆಲೆವೆರ್ಚುತ್ತುಮಿಳೇಶನಿಂತು ಪುಗುತಂದಂ ಸೂತಿಕಾಸದ್ಮಮಂ 
(ಕುಸುಮಾ. ೬-೭೦). ಒಬ್ಬೆ: ೨. ಒರಳಿನಲ್ಲಿ ಒಂದು ಸಲಕ್ಕೆ ಹಿಡಿ 
ಯುವಷ್ಟು ಅಳತೆ; ಒಂದು ಅಳತೆ: ಮುಗ್ಧಪುಳಿಂದಿಯೋರ್ವಳಕ್ಕಿಯ 
ಛಳಿಸುತಂದು ಕಾಲಿಂದೊಬ್ಬೆ ಯಿಂದೊಬ್ಬೆ ನಖರೋಟಿಯಿಂದ (ನಂದಿಮಾ. 
೧೪-೧೦) ; ಒರಳೊಳಗೆ ವೊಂದೊಬ್ಬೆ ಕೆಡಿಸಿದ ಪರಿಯು ತನಗಾಯಿತ್ತಿದೆ 
ನ್ನುತ (ಶರಲೀ. ೬೦೨-೪೪); ಒಂದಿಬ್ಬೆ ಕುಟ್ಟುವಾಗ ಒಬ್ಬಣ್ಣನುಣ ಬಂದ 
ಒಬ್ಬಿಗೆ ಒಬ್ಬೆ ನುರಿಯವು (ನಾಪದ. ೮೯). "ಇಬ್ಬೆ' ಪರಾ. [£ ಒಂದು] 
ಒರ್ಬುಳಿ "ಒರ್ವುಳಿ? ನೋ. 
ಒರ್ಬುಳಿಕೆ, ಒಬ್ಬುಳಿಕೆ (ನಾ). ಒಂದಾಗಿರುವಿಕೆ; ಒಂದುತನ: 
ಇರ್ಬಗೆಯನಳಿದು ತನ್ನೊರ್ಬುಳಿಕೆಯುಳಿವಂತೆ (ಮನೋವಿ. ೮-೨೮); 
ಕಿಚ್ಚು ಕೇಬಾಯ್ದೆಆಕ ಕೆಂಡದೊರ್ಬುಳಿಕೆ ಮೂಗೊಲೆ .ಮೂಗೆನೆ ಪುರ್ವಿ 
ನಿರ್ಕುಳಿಂ (ಶೃಂಗಾರ. ೪-೫೪). ಒಬ್ಬುಳಿಕೆ : ಬಂದೆ ಚಂದಣಗಿತ್ತಿಯ 
ಕೆಲ್ಲರು ಓಗರವನುಂಡು ಹೋದರಲ್ಲದೆ ಮದವಣಿಗನ ಕಂಡು ಹೋದು 
ದಿಲ್ಲ ನಿಬ್ಬಣ ಬಂದವರೆಲ್ಲರು ಅಧಿಗೆ ಹೋದರು ಮೇಲೆ ನೀರೆ ಮಿಂದು 
ಇದು ಒಬ್ಬುಳಿಕೆ ಇಲ್ಲ (ಮೋಳಿಮಾ. ೧೯೫-೭೨೭) ; ತಳಮಳಲ ಮೊಗೆ 
ಮೊಗೆದು ಕದಡಿತು ಕೊಳನ ಜಲಚರನಿಚಯವೀ ಬೊಬ್ಬುಳಿಕೆ [ಪಾಠಾಂ. 
- ದೊಬ್ಬುಕೆ]ಮಿಗಲೊಬ್ಬುಳಿಕೆ (ಸಾಠಾಂ. ಗೆ] ನೆಗೆದವು ವಿಗತ ವೈರದಲಿ 
(ಕುವ್ಯಾಗ. ೫-೨). 
ಒಬ್ಬುಳಿಕೆಯಮಾಡು - ಒಂದು ಎಡೆಯಲ್ಲಿ ಸೇರಿಸು; ಗುಂಪು 
ಸೇರಿಸು: ಹೋತನ ಹೊಡೆದು ಆಡ ಕೂಡಿ ಕುಅಿಯ ನಿಲಿಸಿ ತಗರ ತಡೆದು 
ಹಿಂಡನೊಬ್ಬುಳಿಕೆಯಮಾಡಿ (ಸರ್ವವ. ೮೩-೪೬೧). 
[ಒರ್ಬುಳಿ (ಆ ಒರ್ವುಳಿ) * -ಕೆ] 
ಒರ್ಬುಳಿಗೊಡು, ಒಬ್ಬುಳಿಗೂಡು (ಕ್ರಿ). ಒಟ್ಟಾ ಗು: ಒಂದೆಡೆ 
-ಸೇರು: ಕೆಳದಿಯಭಿಮತಮುಮನೊರ್ಬುಳಿಗೂಡೆ [ನಾ ಕಾಂ. ಗುಡೆ] 
ವಿದಗ್ಗೆ ಸುರತ ಸೇವನಮಂ ಮೊಕ್ಕಳಮವರ್ಗೆ ಮಾಡಲೆಂದು (ಕವಿರಾ. 
೩-೧೩೩); ತಾಗಿ ತಟ್ಟುಗಿಯೆ ತಾರೆಗಳೊರ್ಬುಳಿಗೂಡಿ ತದ್ಭರಾವಳಯದ 
ಮೇಲೆ ತಾಂ ಪರಿದು (ರಾಜಶೇ. ೨-೧೦೦). ಒಬ್ಬುಳಿಗೂಡು : ಜ್ಞಾನ, 
ಕರ್ಮ, ವೈರಾಗ್ಯಗಳು ' ಒಬ್ಬುಳಿಗೂಡಿ ಆತನು ಪೂರ್ಣಯೋಗಿಯೇ 
ಆಗಿದ್ದಾನೆ (ಬಾಳಬ. ೫1 ಅರಿಕೆ). [ಒರ್ಬುಳಿ (ಆ. ಒರ್ಪುಳಿ) + ಕೊಡು] 
ಒರ್ಬುಳಿಗೊಳ್‌ "ಒರ್ಪುಳಿಗೊಳ್‌' ನೋ. 
ಒರ್ಬುಳಿನಿಲ್‌ (ಕ್ರಿ). ಒಂದೆಡೆ ನಿಲ್ಲು; ಒಟ್ಟಾಗಿ ನಿಲ್ಲು: ಗುರು 
ಶುಕ್ರಾಂಗಾರಕರೊರ್ಬುಳಿ(ರ್ವರ) ನಿಂದೆಡೆಗೊರ್ವರೊರ್ವಜಕೊಳ್‌ ನೆಲಸೆ 
ಬಜಂ (ಅಟ್ಟೈಮ. ೭-೪೮). ([ಒರ್ಬುಳಿ (೮ ಒರ್ವುಳಿ) + ನಿಲ್‌] 
ಒರ್ಬುಳಿಸು, ಒಬ್ಬುಳಿಸು (ಕ್ರಿ). ೧.ಒಂದೆಡೆ ಸೇರು; ಒಟ್ಟುಗೂಡು : 
ಒರ್ಬುಳಿಸಿದೆ ಸಮಸುಖದೊಳಗುರ್ಜಿಸುತಂತೊಲಿದು ನಲಿದು ಪಲತೆಆದಿಂ 
ನಿಂದುರ್ಬುತೆ ಕೊರ್ಬುತೆ ಪರ್ಬುತೆ ಗರ್ಬಿಸಿತಭಿಸಾರಿಕಾನಿಕಾಯಂ ನಿಶಿ 
ಯೊಳ್‌ (ಗಿ ರಿಕ, ೪-೮೮); ಸರ್ವಬಲಮೊರ್ಬುಳಿಸಿ ಬೊಬ್ಬಿಟ್ಟಿಬ್ಬರಿಸಿ 
ಪರ್ಬಿ ಪರೆದು ಶರ್ನನ ಸಮಾಧಿಸರ್ವತಮನೊತ್ತರಿಸಿ (ಗಿರಿಕ. ೮-೮೮). 
ಒಬ್ಬುಳಿಸು : ೧. ತಿರಿಗಿ ತಾಣುಂತಟ್ಟುವಾಯ್ಡು ಬಲಪೊಬ್ಬು ಈಸಿ ಬೆಬ್ಬಳಿ 
ಸುತಲ್ಲಾಡಿ (ಇಹರ, ಹ. ೧೩೮-೩೧) ; ಕಿರೀಟಿ ಪಿಡಿದಂ ದೇವದತ್ತಮಂ 
ಸಪ್ತಾಬ್ಕಿ ರಭಸಮೊಬ್ಬುಳಿಸುವಂತೆ (ಜೈ ಮಿಭಾ. ೧೩-೪೩). ೨. ಒಂದೆಡೆ 
ಸೇರಿಸು: ಸುರುಚಿರೆದ ಸತ್ಯಥೆಯ ಸುಧಾರಸಮನೆಲ್ಲವೊಬ್ಬುಳಿಸಿಯೀ 
ಕಥೆಯ ಕೇಳೇ (ನವಮೋ. ೭-೪). [ಒರ್ಬುಳಿ (ಆ ಒರ್ಪುಳಿ)* -ಇಸ್ಕು] 


ಓಒಬು£ ಕ ಒರ್ಮೆ 
ಒರ್ಬುಲಕಿ 'ಒರ್ವುಟಿ' ನೋ. 

ಒರ್ಭಾಗ "ಒರ್ವಾಗ' ನೋ. 

ಒರ್ಮಡಿ, ಒಮ್ಮಡಿ (ನಾ). ೧. ಒಂದು ಮಡಿ, ಪಾಲು: ಅಸದಳ 


ನೆಲ್ಲು ಮೊದಲೆನಿಸಿದುಪ್ಪರದೆಲ್ಲಾ ಹೇಜಕಿಂಗೆ ಮೂಲೆಗೊಂಮನ 
(ಎಕ. ೫1, ದಾವಣ. ೫೯-೮೧ ; 1280); ಒಮ್ಮನ ಮದ್ದಿಗೆ ಬೆಂಕಿ ಒಮ್ಮೆಲೇ 
ಕೊಟ್ಲಾಂಗೆ (ಮಲ್ಲಿಗೆ. ೬). ಒಮ್ಮ್ಮಾನ: ಆ ಒಬ್ಬಳವ ಕುಡಿಕೆಯಲ್ಲಿ 


ದಿಂಪು ಕಂಪು ಕಡೆಯಾಣಿಯ ಪೊನ್ನ ರಸಕ್ಕೆ ಕೂಡಿದಂತೆಸೆವುದಿದರ್ಕದೇ 
ನೊರೆವುಡೊರ್ಮಡಿಗಿರ್ಮಡಿ ಬಂದೊಡಂ ಸುಧಾರಸಮನೆ ತೀವಿದೊಳ್ರಸದ 
ಮಾವಿನ ಪಣ್ನಳ್‌ (ಜಗವಿ. ೧೭-೮೨). ಒಮ್ಮಡಿ: ೧. ಒಮ್ಮಡಿ ಪುಣ್ಯಂ 
ಪಾಪಂ ನೂರ್ಮಡಿಯೆನಿಸುವುದು ಧರ್ಮಂ (ಸಮಪ, ೯-೧೧೦); ಒಮ್ಮಡಿ 
ಹೆಮ್ಮಿಟ್ಟ ಯೊಳಂತಿಮ್ಮಡಿ ಕಾಲಕ್ವೀರೆಯೆಸೆವ ಬಿತ್ತತಿಬಜೆಯುಂ ಘಮ್ಮನೆ 
ಪಾನದೆ ನಸ್ಕದೊಳಮ್ಮಡಿದನೆನಿಪ್ಪ ಸರ್ಪದಷ್ಟಂ ಬಾಯ್ಗಿಂ (ಖಮದ. ೭-೪೮). 
೨. ಒಗ್ಗಟ್ಟು; ಒಂದೇ ಗುಂಪು: ದೇವತೆಗಳು ಒಮ್ಮಡಿಯಾಗಿ 
ಕಾಣಿಸಿಕ್ಕೊಂಡು ತಮ್ಮತಮ್ಮ ಆಯುಧಗಳಿಂದ ಗರುಡನಂ ತಿವಿಯಲು 
(ಕೃವಾಆ. ೫೫). [ಒರ್‌ (ಆ ಒಂದ್ಕು) * ಮಡ್ಮಿ] 
ಒರ್ಮತ್ತರ್‌, ಒಮ್ಮತ್ತರ್‌, ಒಮ್ಮತ್ತಲು, ಒರ್ಮತ್ತಲ್‌ (ನಾ). 
ಒಂದು ಮತ್ತರು; ಭೂಮಿಯ ಒಂದು ಅಳತೆ: ಮದನಗಾರಸರ್‌ 
ಕೊಟ್ಟೋರ್ಮವ್ವೆಳ್ವ ಕೆಜೆಯ ತೆಜ್ಜಣ ಕೋಡಿಯ ಗೋಳಿಯ ಳೆಜಕಿಗೆ 
ಕಾಲ್ಗೆ ಒರ್ಮ್ಮತ್ತರ್ಕೆಯು ಉಂ (ಮೈಆರಿ. ೧೯೪೧, ೨೯-೩ ; 797); 
ಆತ ನಟ್ಟಿ ಕಲಕೆ ಒರ್ಮ್ಮತ್ತು£ತ್ತರ್‌3 ಕೆಯ್ಯ ಕೊಟ್ಟಿರ್‌ (ಎಕ. ೫1, 
ಚಳ್ಳಕೆ. ೩೩-೧೦; 815). ಒಮ್ಮ ತ್ತರ್‌ : ಕೇವನಕೆಆಕಿಯ ಕೆಟಗೊಮ್ಮ 
ತರ್‌ (ಎಕ. ೪11, ಶಿವಮೊ. ೧೧೫-೧೧; ?); ಮಹಾದೇವರ್ಗ್ಗೆ ಒಮ್ಮತ್ತ 
ರ್ತೊೋಣ್ಬಮುಂ ಆಯ್ಕ ತ್ತರ್ಕೆಯ್ಕು ಕೊಟ್ಟಿ ಮ್‌ (ಕಇ. 7, ೧೫-೧೨; ?). 
ಒಬಮ್ಮತ್ತೆಲು :. ಬಡಗಲು ಒಮ್ಮತ್ತಲು ಬೆದ್ದಲೆ (ಎಕ. ೪7, ಕಡೂರು. 
೮೦-೧೮ ; 1199); ಸಿರಿಯಮ್ಮನ ಕೆಜಕೆಗೆ ೫ ಗೆಯ್ಯ ಒನ್ಮತ್ತಲೆ ಕೊಟ್ಟ 
(ಎಕ. ೪11, ಶಿನಮೊ. ೧೦೦-೬; 1). ಓ ರ್ಮ ತ್ರ ಲ್‌ : ಕರಚುಗರ 
ಗುಜಯ್ಯಂಗೆ ಪೊನ್ನಳಣು ಒರ್ಮ್ಮ[ತ್ತ)]ಲಂ ಕೊಟ್ಟ (ಎಕ. 11112, ಸೊರಬ. 
೪೧೩-೧೯ ; 966) ; ಮಹಾದೇನರ್ಗ್ಗೆ ನಿವೇದ್ಮಕ್ಕೆಂ ಒರ್ಮ್ಮ್ಮತ್ತಲೈಯ್ಯನ್‌ 
ಕೊಣ್ಣು ಬಿಟ್ಟಿಂ (ಮೈಆರಿ. ೧೯೨೯, ೫೩-೮ ; 1019). 

[ಒರ್‌ (ಆ. ಒಂದ್ಳು) 4 ಮತ್ತರ್‌] 
ಒರ್ಮತ್ತಲ್‌ "ಒರ್ಮತ್ತರ್‌' ನೋ. 
ಒರ್ಮನ, ಒಮ್ಮನ್ನ (ನಾ). ೧. ಒಂದೇ ಮನಸ್ಸು; ಏಕಚಿತ್ತ : 


ಹೊಯಿದು ನಿರುತದಿಂದ ನೋಡೆ ಮೂಜು ಮಾನವ ನುಂಗಿ ಒಮ್ಮಾನ 
ವಾಯಿತ್ತು (ಮೋಳಿಮಾ. ೨೧೭-೭೭೧) ; ಹೇಅಂ[ಗೆ] ಒಂಮಾನ ಉಪು 
(ಸೌಇಇ. XX, ೨೦೪--೮ ; 1245) ; ತುಪ್ಪ ಸೊಲ್ಲಗೆ ಹಾಲೊಂಮಾನ 
ಮೊಸರೊಂಮಾನ (ಎಕ. ೪, ಹಾಸನ. ೮೨-೩; 1443); ಸಂಭ್ರಮದ 
ಸಮ್ಮಾನಕ್ಕೆ ಒಮ್ಮಾನಕ್ಸಿ ಸಜ್ಜಿಗೆ (ಗಾದೆ). 

[ಒರ್‌ (ಆ. ಒಂದ್ಳು) * ಮಾನ] 


10] ಒರ್ಮಾರ್‌, ಒಮ್ಮಾರು (ನಾ). ಒಂದು ಮಾರು; ಒಂದು ಅಳತೆ : 


ಶಾ 


5 


ಗುಣಮೆಂದೊಡಮಮ ದೋಷಕ್ಕೊರ್ಮಾರ್ನಿೀಳಂ ನಿಮಿರ್ದಪುದತಿ 
ವಾಚಾಳರ ನಾಲಗೆ (ಲೀಲಾವ. ೧-೩೨); ಚೇಲಾಂಚಲನಮುದು ಕೆಲ 
ಕೊರ್ಮಾರ್‌ ನೀಳ್ದು ಭಕ್ತಿಕೇತನ ಪಟದಂತಲರ್ದಿರೆ (ವೃಷವಿ. ೩೭-೪೩). 
ಒಮ್ಮ್ಮಾರು: ಹಿಡಿಯ ಪೋಪುದಜಿಂದ ಮುನ್ನವೆ ಮೃಡನ ಹೊಟ 
ಗೊಮ್ಮಾರು ಸೀರೆಯ ಕಡೆಸೆಆಂಗಿರೆ ಲಿಂಗದೊಳಗಾತಂ ಪ್ರವೇಶಿಸಿದ 
(ಬಸಪು. ೫೩-೪೯) ; ಬೊಮ್ಮನೆಂಬುದು ತಾನು ಒಮ್ಮಾರು ದೂರನೆ 
ಒಮ್ಮೆ ಸದ್ಗುರುವಿನುಪದೇಶವಪ್ಪಡೆ ಗಮ್ಮನೆ ಮುಕ್ತಿ (ಸರ್ವಜ್ಞ. ೬೮). 
[ಒರ್‌ (ಆ ಒಂದ್ಯು) + ಮಾರ್‌] 


ಒರ್ಮೆ, ಒಮ್ಮೆ (ಅ). ಒಂದು ಬಾರಿ, --ಸಲ: *ಬಒರ್ಮೆಯಿರ್ಮೆ 


ಮೂರ್ಮೆ . . . ಎಣಿಕೆಗೆಯ್ವ ಸೂಲಿರಿವು? (ಕವಿಕಂ. ೨೧೫); ಬಲರಿಪು 
ತನ್ನದೊಂದು ಬಲಗರ್ವದಗುರ್ವಿನೊಳೆಮ್ಮೆಆಂಕೆಯಂ ಕುಲಿಶದಿನೊರ್ಮೆ 
ಖಂಡಿಸಿದ (ಕಾವ್ಯಸಾ. ೪೬೪ ಶೂದ್ರಕ);' ಎಜಗಿಯುಮೊರ್ಮೆ ದಿವ್ಯ 
ಮುನಿಗಾರ್ತುಪವಾಸಮನಿರ್ದುಮೊರ್ಮೆ ಕೊಯ್ದಹಕಿಕೆಯ ಪೂಗಳಿಂ 
ಶಿನನನರ್ಚಿಸಿಯುಂ ಬಿಡದೊರ್ಮೆ (ಪಂಪಭಾ. ೧-೧೩೫); ಮಳರಹಿತ 
ನೊರ್ಮೆ ವಿಳಸನ್ಮಳನೊರ್ಮೆ ಪೆಜಂ ಸದಾಚ್ಛನೈ ನೀಂ ಬೇಗಂ (ಶಾಂತಿಪು. 
೧೧-೯೫); ಒಂದು ಬಾರ್ಕಿ ಒರ್ಮೆ (ಶಬ್ದಾನು ೪೩೩ ಪ್ರಯೋ); ತಪ್ಪಿದರೆ 
ಏನೊರ್ಮೆ? ಅನುಭವಕೆ ಅದೆ ಪೆರ್ಮೆ (ನಾಂಚಜ. ೪೩). ಒಮ್ಮೆ: 
ಮೇಗೆ ಪೆತ್ತನಿತಂ ಮೂವಡಿ ಮಾಟ್ಬುದೊಮ್ಮೆಯೆ ವಲಂ ದ್ವಿತ್ರ್ಯಾ 


ವ 
ಹತಂ ಬಂದೊಡಂ (ಜಾತತಿ. ೮-೩); ರುಂಡಮಾಲೆಯ ಕೊರಳವನ 


ಶಿವನಿಳಯದ ಬೆಲ್ವಂ ನಿರೀಕ್ಷಿಸಲ್ಕೊರ್ಮನದಿಂದಿಟದಂ ಎ... ಅವನಿಪ|[30 ಕಂಡರೆ ಒಮ್ಮೆ ಬರಹೇಳವ್ವ (ಮಹಾದೇ. ೧೫-೪); ನುಡಿಗೊಮ್ಮೆ ಪುಳಕ 
ಮದನಂ (ಕುಸುಮಾ. ೧೧-೧೮೪). ಒಮ್ಮನ್ಯ : ೧. *ತದ್ಗತಮದೇಕ ವೇಜುತ್ತೆ (ತಿರುರ. ದೇ. ೪-೧೫); ಒಮ್ಮೆ ಇವಳು ಒಮ್ಮೆ ಅವಳು 
ತಾನಮೊಮ್ಮ ನಮೆನಿಕ್ಳು? (ಮಂಗರಾ. ೯೭-೧೫) ; ಒಮ್ಮನದಿ ಮೋಕ್ಷ ಕುಣಿಸುತಿರುವಳು (ಇಂಗೀತ. ೧-೨೧); ರಮ್ಯಾ ಒಮ್ಮೆಯೇ ದುಡುಕಬೇಡ 
ಪದವಕ್ಕು ಜ್ಞಾನಿ ತಾನಿಮ್ಮನದಿ ಕೆಡುವ (ಸರ್ವಜ್ಞ. ೪೪೭); ಪಾಡಿದನು (ಜೀವಮ. ೧); ಒಮ್ಮೆ ನಮ್ಮನೆಯ ಅಕ್ಕಿ ಕೊಟ್ಟು ಅಮ್ಮಾ ನಿಮ್ಮನೆಯ 
ಒಮ್ಮನದಿ ಸಿದ್ಧೇಶ ಶರಣರಿಗೆ (ಸಿದ್ಧಪು. ೩೯-೧) ; ಒನ್ಮುನದಿಂದ ಎಲ್ಲರೂ ಪ್ರಸಾದವೇ (ಗಾದೆ). 
ಕೆಲಸಮಾಡುತ್ತಿದ್ದುದರಿಂದ ಸಮೃದ್ಧಿಯಾಗಿ ಬೆಳೆದು ಹತ್ತಾರು ಸಂಸಾರ | 38 ಒರ್ಮೊರ್ಮೆ, ಒಮ್ಮೊಮ್ಮೆ, ಓಠಕೊರ್ಮೆ (ದ್ವಿರುಕ್ತಿ): ಬಹು 
ಗಳಿಗೆ ಅಶ್ರಯನೀಡಿದ್ದರು (ಕಳಹು.೯೬). ೨. ಒಂದು ಅಳತೆ. ೧,೨: ಕರ್ಮನಿರ್ಜರರಾಗಿಯೊರ್ಮೊರ್ಮೆ ಪರಿವಿಡಿಯಿಂ (ಅಜಿಪು. ೮-೨೮); 
ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ ಹರದ ಕುಳ್ಳಿರ್ದ ಅವಿಭಕ್ತಸ್ನೇಹೆಯುಂ ರೋಹಿಣಿಯ [ನೊಸೆಯಿಸುವ] ವ್ಯೋಮ 
ನಮ್ಮ ಮಹದೇವಸೆಟ್ಟ ಒಮ್ಮನವಾದರೆ ಒಡನೆ ನುಡಿವನು ಇಮ್ಮನವಾದರೆ ಲೋಕಕ್ಕದೊಮ್ಮೊಮ್ಮೆ *«. ಹೇಮಕೂಟಕ್ಕದೊಮ್ಮೊಮ್ಮೆ ವಿಶೇಷ 
ನುಡಿಯನು (ಬಸವ. ೧೧೫). ಸ್ನೇಹಮಂ ಮಾಡುವ (ಕಾದಂಉ. ೮೨೨) ; ಮೂಣುದಿನಕೊಮ್ಮೊಮ್ಮೆ 
[ಒರ್‌ (೮. ಒಂದ್ಯು) * ಮನ ; ಒರ್‌ (ಆ ಒಂದ್ಯು) 4 ಮನ್ಯ |4| ಫಲದಾಹಾರದಲಿ ನೂಕಿದನು (ಕುವ್ಯಾಅ. ೬-೩); ಧರೆಯಲೋರೊರ್ಮೆ 


(ಆ ಮಾನ)] 

ಒರ್ಮಾನ, ಒಮ್ಮನ್ನ, ಒಮ್ಮಾನ (ನಾ). ಒಂದು ಮಾನ; ಒಂದು 
ಅಳತೆ: ಒರ್ಮಾನಂ ಬ್ರಾಹ್ಮಿಯ ರೆಸಮೊರ್ಮಾನಂ ಕೈಪೆಸೊರೆಯ ರಸ 
ಮವಜಕೊಳ್‌ ಮತ್ತೊರ್ಮಾನಮೆಣ್ಣೆವೆರಸಿದ(ನಿ)ಗಿರ್ಮಿಸುವುದು ಪಾನವಿಧಿ 


ಯೊಳಾಕ್ರಿಮಿಕುಳಮಂ(ಅಶ್ವಶಾ.೧೧-೪೨). ಒಮ್ಮ ನೈ: ಪಶು ಮೇವುತ್ತಿರ | 45 


ಲಾಗಿ ಒಮ್ಮನವ ಮೇದು ಇಮ್ಮನವುಳಿಯಿತ್ತು (ಸರ್ವವ. ೧೦೮-೫೭೮); 


ಕಾಲಿಟ್ಟಹಹ ನಿರುಕಿಸೆ ಬಾನೊಳೇ ಪಾರಿಪೋಕುಂ (ಶಾಕುಂತ. ೪-೭). 
ಒಮ್ಮಿಂದೊಮ್ಮೆ , ಒಮ್ಮಿಂದೊಮ್ಮೆಗೆ - ೧. ಇದ್ದಕ್ಕಿದ್ದಂತೆ; ಅನಿ 
ರೀಕ್ಷಿತವಾಗಿ; ಆಕಸ್ಮಿಕವಾಗಿ (8).: ಒಮ್ಮಿಂದೊಮ್ಮೆಗೆ ಅವರು 
ಊರಿಗೆ ಹೊರಟು ಹೋದರು (ರೂಢಿ). ೨. ಕೆಲವು ವೇಳೆ (8). 
ಒಮ್ಮಿಂದೊಮ್ಮೇಲೆ - ತುಂಬ ಆಕಸ್ಮಿಕವಾಗಿ; ಬಹಳ ಅನಿರೀಕ್ಷಿತ 
ವಾಗಿ (ಕ). ಒಮ್ಮೆಗೊತಟಕ್ಳುನೆ: ಅವನು ಒಮ್ಮೆಗೆ ಬಂದುಬಿಟ್ಟ (ರೂಢ). 


ಒರ್ಮೆಯ್‌ 


ಒಮ್ಮೆಗೊಮ್ಮೆ - ಒಮ್ಮೊಮ್ಮೆ: ಮನ ವಚನ ಕಾಯಕರಣೇಂದ್ರಿ 
ಯಂಗಳು ಮುಂತಾದ ಭೇದಂಗಳಲ್ಲಿ ಒಮ್ಮೆಗೊಮ್ಮೆ ತುತ್ತನಿಡುವಲ್ಲಿ 
(ಸರ್ವವ. ೧೩೦-೬೫೬). ಬಮ್ಮೆಯು, ಬಮ್ಮೆಯುಂ - ೧. ಒಂದು 
ಸಲವೂ; ಒಂದು ಸರತಿಯೂ: ಇತ್ತ ಲಿಂಗವನಗಲಿ ಖಳರಿಂದತ್ತ 
ಹೋದುದು ಮೊದಲು ಪಶುಗಳ ಮೊತ್ತವೊಮ್ಮೆಯು ಹುಲ್ಲನುದಕವನೊಲ್ಲ 
ದಿರ್ದುದಕೆ (ಬಸ ಪು. ೬೦-೩೩); ಪರವನಿತೆಯರನೊಮ್ಮೆಯುಂ ನೀ 
ನೋಡದಿರು (ಬಸಪು. ೪-೬೫). ೨. ಥಟ್ಟನೆ; ತಟಕ್ಕನೆ : ಕುತರ್ಕದಿಂ 
ಮಚ್ಚರಿಪ ಪರವಾದಿಗಳನೊಮ್ಮೆಯು ಸೋಲಿಸುವ ಭಾಷೆ ಪರಮನಂ 
ನಿಂದಿಸುವವರ ತಾನೊರಸಿ ಕಳೆವುದು ಭಾಷೆ (ಬಸಪ. ೬-೪). ಒರ್ಮಿಂಗೆ ಎ 
ಒಂದು ಸಲಕ್ಕೆ; ಒಂದು ಸರತಿಗೆ: ಆನಜಿಯದೆ ಪಂಚಮಹಾಪಾತ 
ಕನೆಂ ಪೊಲ್ಲಕೆಯ್ದೆ ನೆನಗೊರ್ಮಿಂಗೆ ಕ್ಷಮಿಯಿಸಿಮೆಂದು ನುಡಿದೊಡೆ 
(ವಡ್ಡಾರಾ. ೧೬೧-೧೧). [ಒರ್‌ (ಆ ಒಂದ್ಕು) + -ಮ್ಮ) 
ಒರ್ಮೆಯ್‌, ಒಮ್ಮೆಯ್‌ (ನಾ). ೧. ಒಂದು ಶರೀರ; ಏಕಾಂಗ: 
ಭರದ ಮುಷ್ಟಿಯ ಬಿಲ್ಲೊಳಡಗಿತೊ ಶರೀರವೆನೆ ತಳಸಂಚದೊರ್ಮೆಯ್ಕಿ 
ರವಿಸಿಂ ನೆಆ್‌ ನಿಂದು (ಸಾಳ್ವಭಾ. ೫-೨೬) ; ವೈರಿಗಳ ನಡುವೆ ನೇರ್‌ 
ನುರ್ಗಿ ಒರ್ಮೆಯ್ಯೆ ಮೂದಲಿಸಿ (ಅಶ್ವತ್ಥಾ. ೨೦-೧೭). ಒನೆಸ್ಮಿಯ್‌ ; 
ಪಿ. ಒಗ್ಗಟ್ಟು ಗ ಒಕ್ಕಟ್ಟು : ಅವರೆಲ್ಲರೂ ಒಮ್ಮೆಯ್ಯಾಗಿ ಅವನಲ್ಲಿ -ಹಗೆ 
ಕಟ್ಟಿಕೊಂಡಿದ್ದರೇ ಅಲ್ಲ (ಗೊಲ್ಲೊಥಾ. ೪1 ಮುನ್ನುಡಿ). 
[ಜರ್‌ (ಆ ಒಂದು) + ಮೆಯ್‌್‌] 
ಒರ್ಮೊದಲ್‌ (ಅ). ಒಂಜೇ ಬಾರಿಗೆ; ಒಮ್ಮೆಗೇ; ಪ್ರಾರಂಭದಲ್ಲೇ: 
ಲೋಕಾಲೋಕಮನೆಲ್ಲಮನೊರ್ಮೊದಲೆ ಕಾಣುತ್ತು ಮ ಆ್‌'ಯುತ್ತುಂ 
(ವಡ್ಡಾರಾ. ೯೯-೧೧) ; ಮಾಚಾಂತ ಬೀರರ ಸೊರ್ಕೊರ್ಮೊದಲೋಡೆ 
ಬಂದುದು (ಕಬ್ಬಿಕಾ. ೨೫೨), [ಒರ್‌ (ಆ ಒಂದ್ಕು) * ಮೊದಲ್‌] 
ಒರ್ಮೊಜಐ (ನಾ). ಒಂದು ಮೊರ, ಅಳತೆ: ಒಕ್ಕಲ್ಹೊನ್ನು ಕಟ್ಟಳಂ 
ಒರ್ಮೊರ£ ಅ] ಭತ್ತ (ಎಕ. ೫1, ಚಳ್ಳಕೆ. ೩೩-೧೯ ; 815); ಇವನ 
ಪ್ರೊಡೆ ತಾನೊರ್ಮರ£ರ್ಮೊಣ3 ತವುಡಿಂಗಂ ಪೋಗಂ (ಧರ್ಮಾಮೃ. 
೬-೧೦೯). [ಒರ್‌ (ಆ ಒಂದ್ಯು) * ಮೊಲ] 
ಒರ್ಮೊಲ, ಒಮ್ಮೊಳ (ನಾ). ಒಂದು ಮೊಳ, ಅಳತೆ: ಪಳುಕಿನ 
ಪಾಫೆಯನಮದಿಿಂ ತೊಳೆದಂತೊರ್ಮೊಟದ ದಿವ್ಯ ವಫು (ಆದಿಪು. 
೬-೩೯); ಸೊಗಯಿಸುವುದು ನಿರ್ಮಳಮೊರ್ಮೊಲಂ ಶರೀರಮುದಾರಂ 
(ಶಾಂತಿತು. ೯-೧೨೬); ನುಣ್ಣನೆ ಬೆನ್ನೊಳೊರ್ಮೊಟಂ ಮೂಡಲ್‌ (ದಶಕು. 
6-1೨೮). ಒಮ್ಮೊಳೆ : ಸತ್ಕಮೂರುತಿಯೇಜಾಸಿದನಾ ಫಲವನೊಮ್ಮೊ 
ಳನ (ಕುವ್ಮಾಅ. ಓರಿಇ. ೪-೩೮) ; ಹಸ್ತದ್ವಯೋದಯಾನ್‌ ಇಮ್ಮೊಳನು 
ದಯಮನುಳ್ಳ ಹಸ್ತವಿಸ್ತಾರಸಂಯುತಾನ್‌ ಒಮ್ಮೊಳ ನ ಗಲಮನುಳ್ಳ 
(ಪ್ರಕಟೀ. ೧೫-೧೯). [ಒರ್‌ (ಆ ಒಂದ್ಳು) * ಮೊಟ] 
ಒರ್ವ, ಒಬ್ಬ, ಒರ್ಬ (ನಾ). ೧, ಒಂದು. "ಒರ್ವವಸ್ತು' ಪರಾ. 
೨. ಒಬ್ಬ ವ್ಯಕ್ತಿ: ಒರ್ನ ಗೋವಳನನಿಬರ ಸಾವುಮಂ ಕಂಡು(ಪಂಸಭಾ. 
೮೫೯೫ ವ); ಮುಕ್ತಿಯ ಕೋಳುಗೊಂಬರು ಕೋಟಗೊರ್ವರು (ಗಗತಾ. 
೧೨-೮೫). ಒಬ್ಬ: ಪಿ, ನಿಚ್ಚಲೊಬ್ಬ ಮಾನಿಸನುಮನೊಂದು ಬಂಡಿ 
ಕೂಟುಮಂ ಕುಡುವಮೆಂದು . . .ಮಾಡಿದೊಡೆ (ಚಾವುಂಪು. ೫೪-೧೭); 
ಬಾಹ್ಲಿಕ ದುರುಳ ಸೌಬಲ ಸೋಮದತ್ತರ ಹುರುಳುಗೆಡಿಸಿದನೊಬ್ಬ ಶಿಶು 
(ಕುವ್ಯಾಡ್ರೋ. ೫-೨೬); ಒಬ್ಬ ಕೆಟ್ಟಿರೆ ಹಬ್ಬ ಕೆಟ್ಟೀತೇ? (ಗಾದೆ) ; ಒಬ್ಬ 
ಭೋಗಿ ಆದರೆ ಒಬ್ಬ ಜೋಗಿ (ಗಾದೆ). ಒರ್ಬ : ೨. ಇದನಾರೊರ್ಬ್ಬ 
ಕಾದರವರ್ಗ್ಗೆ ಪಿರಿದು ಪುಣ್ಮಂ (ue. ೪1, ೧೦೨-೧೮ ; 777) ; ಒರ್ಬ 
ಬ್ರಾಹ್ಮಣಂಗೆ ಭೋಜನ (ಕಇ. 1, ೩೭-೧೦; ?); ಒರ್ಬ ತಾಯ್ಗಂ 
ತಂದೆಗಂ ಪುಟ್ಟದೆನಾದೊಡೆ (ಪಂಚತಂ. ೭೭-೧೧). 


೧೨೫೪ 


20 


40 


ಒರ್ವಳ್ಮ 


ಒಬ್ಬನು, ಒಬ್ಬವನು, ಒರ್ವನ್‌ - ಒಬ್ಬ ಮನುಷ್ಯ: ಒಬ್ಬನೆ 
ಹಸುಳೆ ಹೊಕ್ಕ ನು ವೈರಿಮೋಹರವ (ಕುವ್ಯಾದ್ರೋ. ೫-೫); ಅವರು 
* * * ಒಬ್ಬವನಿಗೊಂದು ಒಬ್ಬವನಿಗೊಂದು ಮಾಡುತ್ತಾರೆ (ಮುಂಬಯಿ. 
೪-೧೦೮) ; ಪೆಜನೊರ್ವ್ವನ್‌ ಕೊಳ್ಳೋನುಂ ಕೊಡುವೋನುಂ (ಎಕ. ೪1, 
ಕೊಪ್ಪ. ೩೭-೧೧ ; 675). ಒಬ್ಬರಿಗೊಬ್ಬರ್‌, ಒಬ್ಬರಿಗೊಬ್ಬರು - ಪರ 
ಸ್ಪರ; ಅನ್ಯೋನ್ಯ : ನಾ ಬಲ್ಲಿದ ತಾ ಬಲ್ಲಿಡನ್‌ ಎಂದು, ಒಬ್ಬರಿ 
ಗೊಬ್ಬರ್‌ ಅಹಂಕರಿಸುಹಂ ಅಹಮಹಮಿಕೆ ಎನಿಸುಗು (ನಾಚರಾ. ಕಿ); 
ಅವರು ಒಬ್ಬರಿಗೊಬ್ಬರು ಸೇರದೆ ಇದ್ದರೆ ಈ ಕೆಲಸ ಆಗಲಾರದು (ರೂಢಿ). 
ಒಬ್ಬೊಬ್ಬರು, ಒಬ್ಬೊಬ್ಬರ್‌, ಒಬ್ಬೊಬ್ಬರು, ಒರ್ವರೊರ್ವರ್‌ ಇ 
೧. ಒಬ್ಬನ ತರುವಾಯ ಇನ್ನೊಬ್ಬ: ಒಬ್ಬಕೊಬ್ಬರು ಬಂದು 
ಕುಳ್ಳಿರಿ ನೀವು (ಬಸಪು. ೩೬-೩೦); ಕಂಡುಬ್ಬುತೊಬ್ಬೊಬ್ಬರೆ ನಮ 
ಸ್ಮಾರಾಭಿಗಮನಾಲಿಂಗನಂಗಳಲಿ ಸರಸವೆಸೆಯಲು (ಬ ಸಪು. ೩೬-೩೦). 
೨. ಒಬ್ಬೊಬ್ಬನೂ; ಪ್ರತ್ಯೇಕವಾಗಿ: ಒಬ್ಬರೊಬ್ಬರುಘೇಯುಘೇ 
ಭಲರೇ ಎನುತ್ತಿರಲು (ಬ ಸ ಪು. ೫೬-೧೪) ; ಪೊಡೆಗೆಡೆದರಾಕ್ಷಣದೊಳ್‌ 
ಪುರಂದರನ ವಜ್ರದಿಂ ಕಡಿವಡೆದು ಮೇದಿನಿಗೆ ಬೀಳ್ವ ಕುಲಗಿರಿಗಳಂತೊ 
ಬ್ರೊಬ್ಬರೊಂದು ಕಡೆಗೆ (ಜೈಮಿಭಾ. 3೨-೩೩). &, ಪರಸ್ಪರ; ಒಬ್ಬರಿ 
ಗೊಬ್ಬರು : ಹೊಯ್ಲಂ ತೋಣುತೊಬ್ಬೊಬ್ಬರಿಗೆ ವೇದನೆಗಾಜಕಿನಯ್ಶ್ಕೋ 
ಕೆಟ್ಟಿವೆನುತಂ (ಬಸಪು. ೫೨-೧೬); ಲೋಕದೊಳ್‌ . ಕವಿಗಳುಂ ಚಾಗಿ 
ಗಳುಂ ಒರ್ವರೊರ್ವರ್ಗೆ ನಿಡಿಯರ್ಗೆ ನಿಡಿಯರೊಳರ್‌' (ಧಮಾ ೯ ಮೃ. 
೪-೨೧೯). ಬಬ್ಬವಳು, ಒಬ್ಬಳು, ಬರ್ವಳ್‌ - ಒಬ್ಬ ಪ್ರೀ 
—ಹೆಂಗಸು (ಕಿ): ಪರಪುರುಷರಿದ್ದೆಡೆಯೊಳೊಬ್ಬಳಿರಲುಬಾರೆದು 
(ಪುರಂದ. ೨-೬೦-೧೦); ಒರ್ವಳ್‌ ಕರ್ವಿನ ಬಿಲ್ಲ ತಿರುವಿಂ ಬರ್ದುಂಕಿ 
ಬರ್ಪಲರಂಬು ಬರ್ಪಂತೆ ಬಂದು (ಪಂ ಪಭಾ. ೪-೩೭ ವ). ಒಬ್ಬಾಕೆ - 
ಒಬ್ಬಳು (ಕಿ). ಒಬ್ಬಾತನು - ಒಬ್ಬನು (ಕಿ). ಒಬ್ಬಾನೊಬ್ಬ ಎ 
ಯಾವನೋ ಒಬ್ಬನು (8). 

[ಡೇ | ತಮಿ. ಮಲ. ಒರುತ್ತ, ಒರುವ ; ತುಳು. ಒರಿ, ಒರಿಯೆ ; 
ಕುಣ. ರೊಅನ್ಸು; ಕುನ್ನಿ, ರೂಸಿ; ಕುರುಖ್‌. ಒರ್ತ್‌; ಮತ್ತೊ. 
ಒರ್ತೆ] 

ಒರ್ವಗಲ್‌ (ನಾ). ಒಂದು ಹೆಗಲು, ದಿವಸ: ರತ್ನಂಗಳ್ಲಿ ಕರಂಡ 
ಮೆನಿಸುವ ದಶಧರ್ಮಮುಮಂ ಒರ್ವಗಲಪ್ಪೊಡಂ ತಪ್ಪಲೀಯದೆ 
, ೬ ೬ ನಡೆಯಿಸುವ ಮಹರ್ಷಿಗಳ ಮನದ ಧೈರ್ಯಮಂ ಬಣ್ಣಿಪನಾವಂ 
(ಧರ್ಮಾಮೃ. ೧-೧೭೬). [ಜರ್‌ (ಆ ಒಂದ್ಕು) * ಪಗಲ್‌] 
ಒರ್ವನಿತೆ (ನಾ). ಒಬ್ಬಳೇ ಹೆಂಗಸು; ವಿಕಾಂಗಿನಿ: ಓಪನಂ ಕರೆಯು 
ತೊರ್ವನಿತೆ ಕರ್ಪುರ ಸುತಾಂಬೂಲಮ ಂ ಚೆಡಗಿನಿಂದೀಯುತಿರ್ದಾ 
ಬೆಡಗನೇವೇಳ್ವೆನು (ಸರಶು. ೪-೩೩). 
[ಒರ್‌ (ಆ ಒಂದ್ಯು) + ವನಿತೆ] 
ಒರ್ವವಸ್ತು (ನಾ). ಒಂದು ವಸ್ತು, ಪದಾರ್ಥ: ಒರ್ವವಸ್ತು 
ಮಗುಳೊಂದುತೆಜನಂ ಪಡೆದೊಡಂ ಮುನ್ನಿನ ಗುಣಂ ಎಂದಿನಂತಿರ್ಕು 
ಮೆಂದು ಪೇಳ್ತುದುಂ ಪೂರ್ವರೂಪಾಲಂಕಾರಂ (ನರಚ. ೧೦೧-೨೬೯ 
ವೃತ್ತಿ). [ಒರ್ವ + ವಸ್ತು] 
ಒರ್ವಳೆ, (ನಾ). ಉಳುವುದರಲ್ಲಿ ಒಂದು ಸಾಲು, -ಉಕ್ಕೆ: 
ಕೋಣಗಳು ನೇಗಿಲನ್ನು ಎಳೆದುಕೊಂಡು ಹೋದುವು. ಉದ್ದಕ್ಕೆ ಒರ್ವಳ 
ಹೂಡಿದ; ಅಡ್ಡಕ್ಕೆ ಇರ್ವಳ ಮಾಡಿದ. ಹೀಗೆ ಎರಡು ಮೂರುದಿನ ಉತ್ತಾಗ 
ಬೈಲುಗದ್ದೆ ಕೆಸರಿನ ರಸಾಯನವಾದಂತಾಯಿತು (ಬಾಳಿಗಿ. ೧೦೭). 
[ಒರ್‌ (ಆ ಒಂದ್ಯು) + ?) 
ಒರ್ವಳ್ಕ "ಒರ್ವಳ್ಳ' ನೋ. 


ಒರ್ವಳ್ಳೆ 


ಒರ್ವಳ್ಳೆ, ಒರ್ವಳ (ನಾ). ಒಂದು ಬಳ್ಳದ ಪ್ರಮಾಣ, - ಅಳತೆ: 
ಎಜನ್ಮುನುಂ ಅಯ್ವದಿಮ್ಟರುಂ ನಕರಮುಂ ಸೇಣಿಯುಂ ಬಟಸುವಿಟ್ಟು 
ಗೆಲ್ವಲ್ಲಿ ಮೂಲವ್ವೇಯಕ್ಕೆ ಒರ್ವ್ವಳ್ಳ ನೆಯ್‌ ನಿಆಿಸಿದ (ಎಕ. ೪1, 
ಕಡೂರು. ೧೪೫-೭ ; 750). ಒರ್ವಳ್ಳೆ : ದೀನಿಗೆಗೆ ವೊಂದೆತ್ತು ಗಾಣದ 
ಸುಂಕದ ತೆಜೆಯಂ ತಿಂಗಳ ಪಡಿಯೊರ್ವ್ವಳೆಣ್ನೆ ಚಂದ್ರಾರ್ಕ್ಯತಾರಂಬರಂ 
ಸಲುವಂತಾಗಿ (ಎಕ. ೫೪, ಶ್ರೀರಂಗ. ೨೨೩-೫; 1175). 
[ಒರ್‌ (೮. ಒಂದ್ಯು) + ಬಳ್ಳ] 
ಒರ್ನಾಗ, ಒರ್ಭಾಗ (ನಾ). ಒಂದು ಭಾಗ್ಯ ಪಾಲು: ಏಗೆಯ್ದು 
ಮೆನ್ನ ಧರೆಯೊರ್ವಾಗಮುಮಂ ನೀಮೆ ಚಿಸಸೆಯುಂ ಕುಡದಿನಿತಂ 
ಮೇಗಿಲ್ಲದೆ ನೆಗಬ್ಬಲಿಕಿದಂ (ಪಂಪಭಾ. ೧೪-೬). ಒರ್ಭಾಗೆ : ಸಿಂದಗಿರಿ 
ವೊರ್ಭ್ಫಾ(ರ್ಬ್ಟಾ)ಗದಿಂ ಸೂಂದಿಗೆಆತಿಯ ನೀರ ತಟಿವೋರ್ಭಾ(ರ್ಬ್ಸಾ) 
ಗದಿಂ (ಇಆ. 2೭೪111, ೩೧೨-೨೦ ; 11ನೆಯ ಶತ). 
[ಒರ್‌ (ಆ ಒಂದ್ಕು) * ಭಾಗ] 
ಒರ್ವಾಯ (ನಾ). ಒಂದು ಊರಿನ ಹೆಸರು: ನಲ್ವಿಡಿ ೧೨ ಅ ಕಂಪಣಂ 
ಒರ್ವಾಯಂ ಕುಡೆ ತ್ರೈಳೋಕ ಪಣ್ಣಿತರ ಸಿದ್ವಯ್ಕುಂಗೆ (ಸೌಇಇ. 126-1, 
೯೨-೧೭; 1096); ಒರ್ವಾಯ ಊರಿಂ ಮೂಡಲ್‌ (ಎಇ. 2೭%, 
(1) 
ಒರ್ವಾರೆ (ನಾ). ಒಂದು ಬಾರಿ, ಸಲ. 
[ಒರ್‌ (ಆ ಒಂದ್ಕು) * ವಾರ್ಯ) 
ಒರ್ವುಳಿ, ಒಬ್ಬುಳ್ಳಿ, ಒರ್ಬುಳಿ (ನಾ). ಗುಂಪು; ಒಟ್ಟಿಲು; 
ಸಮೂಹ. "ಒರ್ವುಳಿಗೊಳ್‌' ಪರಾ. ಒಬ್ಬುಳ್ಳಿ: “ಗೊಂದಣಿ ತೆರಳ್ಳೆ 
ಸಾಲೊಬ್ಬುಳಿ ಹೊರಳಿ . . , ಎನೆ ಶ್ರೇಣಿಕಾಖ್ಯಂ” (ಶಬ್ದಮಂ. ೫೫); 
ಮಜಕಿದುಂಬಿಗಳಂತೆ ಮೇಗೆ ನೆಗೆದೊಬ್ಬುಳಿಯಿಂ ಬರುತಿರ್ಪ ಬಾಣಮಂ 
ಸೌಂದರರೂಪಂ ಕಂಡು (ಧರ್ಮಾಮೃ. ೧೩-೧೫೦, ೧೫೧) ; ಕೋರೈಸಿ 
ಪುಟವಿಟ್ಟ ಪುಣ್ಮದೊಬ್ಬುಳಿಯೊ ಪೇಳಾರಜಕಿವರೆಂಬಂತೆ (ಸಿದ್ಧರಾ. ೧-೧೪). 
ಒರ್ಬುಳಿ: ಪೆರ್ಬುಲಿಯೊರ್ಬುಳಿಯಂತೆ ಚೀರುಂಡನ ಹಿಂಡಿನಂತೆ 
(ಗಿರಿಕ. ೬-೫೫ ವ). 
ಒಬ್ಬುಳಿಮಾಡು, ಒರ್ಬುಳಿಮಾಡು - ಒಟ್ಟು ಗೂಡಿಸು : ಕಳವಳಿಸ 
ದಿರಿಯೆನುತಲಾ ಗೋವಳರನಾದೊಮ್ಮಳಿಸಿ ಬಹುಗೋಕುಲವನೊಬ್ಬುಳಿ 
ಮಾಡಿ (ಸಾಳ್ವಭಾ. ೧೧-೬೩) ; ಒಂದೊಂದಅಕೊಳೊಂದದುವಂ ತಂದೊ 
ರ್ಬುಳಿಮಾಡಿ ತದ್ವಿಶೀಷಾಂತರಮಂ ಸಂದೇಹಮಿಲ್ಲದಜಕಪುವುದೊಂದೆ 
ವಿರೋಧಾಭಿಧಾನಮದುಮಿಂತಕ್ಕುಂ (ಕವಿರಾ. ೩-೧೩೪). ಒಬ್ಬುಳಿ 
ಯಾಗು, ಒರ್ಬುಳಿಯಾಗು - ಒಬ್ಟಾಗು ; ಗುಂಪಾಗು : ದಿನಮಣಿಯ 
ಕೋಟಪ್ರ ಭಾಪುಂಜದೊಬ್ಬುಳಿಯಾದ ಮಾಳ್ಕೆಯೋಳ್‌ ಚಂದ್ರನ ಕೋಟ 
ತೇಜವನೊಳಕೊಳುತ್ತ (ಶೂನ್ಯಸಂ. ೩೯೫-೨೭) ; ನಡೆಯಲ್‌ ಬಸಮಲ್ಲದೆ 
ನಿಂದು ಕೈಗಳಂ ಲೀಳೆಯಿನಾಂತು ರಾಗರಸಮೊರ್ಬುಳಿಯಾದಪೊಲೆಟ್ಟು 
ಮೆಟ್ಟಿ ಭಾರಾಳಸದಿಂದಂ (ಜಗವಿ. ೨-೯೬). 
[ಒರ್‌ (ಆ ಒಂದ್ಯು) + -ಉಳ್ಳಿ (ಎ ಪುಳಿ). ್ಥ ತಮಿ. ಪುಳಿ ಎ 
ಗುಂಪಾಗು, ದಟ್ಟಿಸು] 
ಒರ್ವುಳಿಗೆಯ್‌, ಒಬ್ಬುಳಿಗೆಯ್‌ (ಕ್ರಿ). ಗುಂಪುಗೂಡಿಸು ; ಒಟ್ಟಿಗೆ 
ಸೇರಿಸು: ಪೊನ್ನೆಲ್ಲನುನೊರ್ವುಳಿಗೆಯ್ದು [ನಾಕಾಂ. ನೊರ್ಬುಳಿವೊಯ್ದು, 
ನೋರ್ಪುಳಿವೊಯ್ದು]ನ್ನತನೆಆಗನನೇಜಕಿ ನೋಡುತ್ತಿರಲ್‌ (ಜೀವಸಂ. 
೧೦೫-೨೯). ಒಬ್ಬುಳಿಗೆಯ್‌ : ಲಲನೆಯರೊಬ್ಬುಳಿಗೆಯ್ದಿತ್ತ ವೀಳೃವ 
ಸಲೆ ಸಮರ್ಪಿಸಿದನೀಶ್ವರಗೆ (ಮೋಹತ. ೨೧-೪೨); ಧರೆ ಮೂಜಲಕೊಳೆ 


೨೭೩-೪೮; 1173). 


೧೨೫೫ 


25 


30 


833 


ಟಿ 


ಗುಳ್ಳ ಚೆಲ್ವ್ಪನೊಬ್ಬುಳಿಗೆಯ್ದು ಸರಸಿಜಭವ ಚದುರಿನೊಳು ... ರೂಹಿಟ್ಟಿ (45 


ನಿವರ (ನಾಗಕು. ೬-೪೧). [ಒರ್ವುಳಿ + ಕೆಯ್ಮ್‌) 


ಒಲ್‌, 


ಒರ್ವುಳಿಗೊಳ್‌, ಒಬ್ಬುಳಿಗೊಳ್‌, ಒರ್ಬುಳಿಗೊರ (ಕ್ರಿ). 
ಒಟ್ಟಾಗು; ಗುಂಪಾಗು: ಸಮುದ್ಧತ ಭೀತಿಯಿಂದಮಾ ಪೆರ್ವಲ 
ಮೆಯ್ದು ಸುತ್ತಜಿದು . , . ಸೈತೊರ್ವುಳಿಗೊಂಡು ಸಾರ್ದುದಿರದಾಗಳೆ 
ಸಿಂಹಬಳಾವನೀಶನಾ (ಕುಸುಮಾ. ೧೧-೪೭). ಒಬ್ಬುಳಿಗೊಳ್‌ : 
ಬಂದು ಮನೆಯಂ ಪು.ಗಲು 'ಶರಣರೊಬ್ಬುಳಿಗೊಂಡು ಇರೆ ಕೆಂಡು 
ಮೈಯಿಕ್ಸಿ (ಕಲಿಕಾ. ದೇ. ೨೯೮-೨೦); ನಿಬ್ಬೆಜಗುವಟ್ಟು ಸೌಂದರಿ 
ಯೊಬ್ಬುಳಿಗೊಂಡಳದುಣ್ಮದೀಕ್ಷಿಸಿ ನೃಪನಂ (ಉದ್ಭ ಟ. ೧೧-೨೩). 
ಒರ್ಬುಳಿಗೊಳ್‌ : ನಲಿನಲಿದು ಕಿರಾತಸ್ತ್ರೀಕುಲಮೊರ್ಬುಳಿಗೊಂಡು 
ನಿಂದು (ಗಿರಿಕ. ೧-೧೨೨); ಗಿರೀಶ್ವರನ ಗೌರವಮೊರ್ಬುಳಿಗೊಂಡು 
ಪುಟ್ಟ ದಂತೆವೊಲೊಗೆದಂ ತದೀಯ ಕರಕಂಜದೆ ರೇವಣಸಿದ್ಧ ದೇಶಿಕಂ 
(ರಾಜಶೇ. ೧-೬೧). [ಒರ್ವುಳಿ + ಕೊಳ್‌] 

ಒರುಲ, ಒಬ್ಬುಳ್ಳಿ, ಒರ್ಬುಟಿ (ನಾ). ಒಂದು ಸ್ಥಳ; ಒಂದೆಡೆ : 
ಪೂರ್ವಭವ ಸ್ನೇಹಮದೋರೊರ್ವರನಲೆದೊಂದು ಮಾಡೆ ತಮ್ಮನಿಬರು 
ಮಂದೊರ್ಪುಳಿ[ ಏಕಿ: ನೆರೆದು (ಆದಿಪು. ೬-೪) ; ಇರ್ವಿರ್ವರೆ ನವಮಾ 
ಸಾಂತದೊಳೊರ್ವಳಿ£ಟ್‌ 3ಯೊಳಮಳ್ಗ ಳಾಗಿ ಸಂಕ್ರಮಿಪರವರ್‌(ಶಾಂತಿಪು. 
೬-೧೦೫) ; ಬೆಳಗಾಗಲೊಡಂ ಮುರುಂಟ ಬಿದ್ದಿರ್ದಾಲುಂ ಪೆಣಂಗಳಂ 
ಕಂಡೊರ್ವುಳಿ£ಟಿ3]ಗೆದಂದು (ಮಹಾ ನೇ. ೯-೫೭ವ). ಒ ಬ್ಬು ಳ್ಳಿ: 
ಮನವನೊಬ್ಬುಳಿಮಾಡಿದಲ್ಲದೆ ತನುವಿನೊಳಗನು ಕಾಣಬಾರದು(ಪ್ರಭುಲೀ. 
೧೮-೧೮). ಒರ್ಬುಲಾರಿ: ಜಾತಿಕ್ರಿಯಾಗುಣದ್ರವ್ಯಾತಿಶಯ ವಿಶೇಷಿ 
ಯಪ್ಪ ಪದೆಮೊರ್ಬುಳಿ£ಟ್‌3ನಿಂದೀ ತೆಅದಿನುಟ್‌ ದ ಕಾವ್ಯಸಮೇತಿಗ 
ಮುಪಕಾರಯೋಗ್ಯದೀಪಕಮಕ್ಕುಂ (ಕವರಾ. ೩-೫೩). 

[ಒರ್‌ (ಆ ಒಂದ್ಯು) + ಉಟ್ಕಾ] 

ಒರ್ವೆ (ನಾ). ಒಬ್ಬಳು; ಒಬ್ಬಾಕೆ: ಜೀವೇಶ್ವರ ನನ್ನ ಬಿಟ್ಟಿಯ್ದಬೇ 

ಡೆಂದು ಕೋವಿದೆಯೊರ್ವೆಯಾ [ಖಾಠಾಂ. ರ್ವಳಾ]ಡಿದಳು (ಕುರಾಸಾಂ. 
- ೧೧-೪೫); ಹೊಂಗಾಳಾಂಚಿಯ ಪಿಡಿದೊರ್ವೆಯಿಹಳು (ಮೋಹತ. ೪-೧೦); 
ವನಲಕ್ಷ್ಮಿಯಂತೊರ್ವೆ ಹರುಷದೊಳಗೆ ನಡೆತಂದು (ಕಂನವಿ. ೩೪-೫೦), 
[ಒರ್ವ + -ಎ್ವೃ]) 

ಒರ್ವೆರಲ್‌, ಒಬ್ಬೆರಲ್‌, ಒಬ್ಬೆರಳು, ಒರ್ವೆರಳು (ನಾ). ಒಂದು 
ಬೆರಳು. ಒಬ್ಬೆರಲ್‌ : ಧರೆಯನೊಬ್ಬೆರಲೊಳಾಳ್ವ ಮುನಿದೊಡೆ ಸಕಲ 
ಜಗವನೊಮ್ಮೆ ಸುಡುವ... ರುದ್ರಗಣಂ (ಚಿಬಪ. ೨-೨೪). ಒಬ್ಬೆರಳು : 
ಭೀಭತ್ಸು ಕಂಡೊಬ್ಬೆರಳನಲ್ಲಾಡಿ ಪೊಗಳಲೈ ವೃಷಕೇತು ಫಲುಗುಣಂ 
ಗಿಂತೆಂದನು (ಜೈ ಮಿಭೂ. ೨೩-೨೧). ಒರ್ನೆರಳು : ನಾಲ್ವೆರಳು ಹಸ್ತಿನಿಗೆ 
ಮೂನವೆರಳು ಚಿತ್ತಿನಿಗೆ ಇರ್ವೈರಳು ಕುಚಮಧ್ಯ ಶಂಖಿನಿಗೆ ಪದ್ಮಿನಿಗೆ 
ಒರ್ವೆರಳು ನೋಡ (ಸರ್ವಜ್ಞ. ೧೬೩೫). [ಒರ್‌'(< ಒಂದ್ಕು) + ಬೆರಲ್‌'] 

ಒರ್ವೆರಳು "ಒರ್ವೆರಲ್‌' ನೋ. 

ಒಲ್‌,, ಒಲ್ಲಿ, ಒಲ್ಕು (ಕ್ರಿ). ೧. ಒಪ್ಪು; ಸಮ್ಮತಿಸು; ಅಂಗೀ 
ಕರಿಸು: ಉದೀಚ್ಯದುರುವಿಶೇಷಣ ಯುತಮಪ್ಪುದ ನೊಲ್ವರಿಂತು 
ಹೇಮಾಂಗದ ಲೀಲಾಂಬುಜ ವಿಚಿತ್ರ ಚಿತ್ರಾಧಿಕಮಂ (ಕನಿರಾ. 
೨-೬೯); ಭುಜಬಲಿ ಸಕಲಾವನಿತಳವಲ್ಲಭನಂ ಚೋಂಕನೆತ್ತಿ ಪೊತ್ತಿರ್ದ 
ನಿಕ್ಕರೊಲ್ಲದೆ ನೆಲದೊಳ್‌ (ಆದಿಪು. ೧೪-೧೧೧); ಯತಿಯೆಂಬುದು 
ಗಣನಿಯಮ ಪ್ರತೀತಮೆಂದರೆಬರೊಲ್ವರೆಂತದನೆ ಕೆಲರ್‌ ಶ್ರುತಿ ಸುಭಗಂ 
ಸ್ವಚ್ಛಂದಂ ಯತಿಯೆಂದಾ ಕಪಿಳ ಪಿಂಗಳಾದಿಗಳೊಲ್ಲರ್‌ (ಛಂದೋಂಬು. 
೧-೪೪); ಒಲ್ಲನೋ ಹರಿ ಕೊಳ್ಳನೋ (ಪುರಂದ. ೨-೭೯ ಪಲ್ಲವಿ). 
೨. ಬಯಸು; ಅಪೇ ಕ್ಷಿಸು : ಬಿಡಿಸಿದನೆನ್ನಂತರೆಂಗದನುತಾಪಮ 
ನೊಲ್ಲುಡಿಸಿದನೊಳ್ಳುಳ್ಳುಡೆಯಂ (ಕ ವಿರಾ. ೩-೨೩೪); ಎರಡಜಕಿಯ 
ದೊಲ್ಲು ನಿನ್ನೊಳೆರೆಡಂ ನುಡಿಯಲಾಗದೆನಗೆ (ಸಂಪಭಾ. ೩-೧೪ ವ); 


ಒಲ್ಸ್‌ 


ಇಹಪರಮನೊಲ್ಲೊಡಂ . .. ಆರೈದು ಪರೀಕ್ಷಿಸುವುದು ಸಮಸ್ತ ಕಾರ್ಯ 
ಸ್ಥಿತಿಯಂ (ಪಂಚತಂ. ೧೯೯-೧೪) ; ನಿಚ್ಚಂ ನಿಚ್ಚಂ ಒಲ್ಲು ಭಾವಿಪುದ 
ಜಕಿವಂ (ಸಮಪ. ೩-೩೬). ೩. ಶಿಕ್ಷನಾಗು; ಸಮರ್ಥನಾಗು: 
*ಒಲ್‌-ಶಕ್ತನಾಗು? (ಶಮಧಾ). ಒಲ್ಲಿ : ೧. ಪ್ರಾಣಪ್ರಿಯರ್ಗಾ ಪ್ರಾಣ 
ಮನೊಲಿದೀವುದೆಂಬುದೊಂದಚ್ಚರಿಯೇ (ಕಾದಂಪೂ. ೯೧೦); ಚನ್ನಮಲ್ಲಿ 
ಕಾರ್ಜುನನೊಲಿದ ಶರಣಂಗೆ ಮಾಯೆಯಿಲ್ಲ (ಮಹಾದೇ. ೪-೧೪) ; ದೇವ 
ನೊಲಿದಾತನೇ ಜಾತ (ಸರ್ವಜ್ಞ. ೯೭೬). ೨. ಬುಧಜನಂ ಪೇಟಕಿಮೆಂದೆಂ 
ದೊಡಾಂ ಸಾದರದಿಂ ಮದ್ವಾಕೃಬಾಹಾಪ್ರಬಳದಿನೊಲಿದಂತೀಸಲುದ್ಕುಕ್ತ 
ನಾದೆಂ (ನೇಮಿಪು. ೧-೩೮) ; ಇತರ ಪಾಕವನೊಲಿಯದೆ (ಬಸಪು. ೩-೨); 
ಲಕ್ಷಣಮಜಕಿವ ಚತುರರೀಕೃತಿಗೊಲಿಯರೇ (ಪದ್ಮರಾ. ೧-೩೯); ಲೇಸಪ್ಪ 
ಮಣಿಮಂಚದಮೇಲೆ ಶಿಶುವೆಳನೇಸಜಂತೊಜಗಿರ್ದನೊಲಿದು (ಮೋಹತ. 
೪-೭೩). ೪. ಮೆಚ್ಚು; ಇಷ್ಟಪಡು; ಪ್ರೀತಿಸು: “ಸ್ವತಂತ್ರವೈತ್ಥಾನಂ 
ವಿವೃತ್ತಿಯೆನಲೊಲಿದಂತೆ ನಡಹಮಕ್ಕುಂ ೫ (ಮಂಗರಾ. ೧೩೩-೩೦); 
ನೀವೊಲಿದೆಲ್ಲಿ ಪುಟ್ಟ ಬಳೆದಿರೊ ಕುಲಮಿರ್ದುದೆ ಕೊಡದೊಳಂ ಶರಸ್ತ್ರಂಬ 
ದೊಳಂ (ಸಂಪಭಾ. ೨-೮೩) ; ಬಲ್ಲೆ ಚಿಕ್ಕಂದಿಂದ ನಿನ್ನುವನಲ್ಲದಜಕಿಯಳು 
ಕನೈಯಾಗಿರ್ದಲ್ಲಿ ವೊಲಿದಳು ನಿನಗೆ (ಬಸಪು. ೪೨-೭) ; ಕುಳಿತು ಪಾಡಲು 
ನಿಲುವೆ ನಿಂತರೆ -ನಲಿನೆ. ನಲಿದರೆ ಒಲಿವೆ ನಿಮಗೆಂಬಾ (ಹಸಾರ. ೨-೫). 
೫. ಯೋಗ್ಯವಾಗು; ಉಚಿತವಾಗು; ತಗು (8). ೬ ಮೋಹ 
ಗೊಳ್ಳು; ಮರುಳಾಗು: ಸ್ತ್ರೀಯರಿಗೆ ಒಲಿಯುನನೆ ಯೋಗಿ 
(ಸರ್ವಜ್ಞ. ೫೧೯). ಒಲ್ಮು : ೧. ಅಖಿಳ ಜಗದ್ರಕ್ಷಾಮಣಿಯಂ ಪೊಗಲ್ವು 
ದೆಖಳಸೌಖ್ಯಮುನೊಲುವಂ [ಪಾಠಾಂ ಸೋಲ್ವಂ ನೊಲವಂ] 
(ಸಮಪ. ೧-೭). 
ಒಲಿದೊಲಿದು (ದ್ವಿರುಕ್ತಿ): ಒಲಿದೊಲಿದು ನಲಿದೀ ಪ್ರಕಾರದಿ ಪಲವು 
ಲಿಂಗಂ ಭೋಗಿದೇವನ ಬಳಿವಿಡಿದು ನಡವುತ್ತಿರಲು (ಬಸಪು. ೫೭-೪೬). 
ಒಲ್ಹಂ- ಒಲಿದವನು; ಪ್ರಿಯಕರ: “ಉಟುಗಿದನೆಂದು ಒಲ್ಲಂ? 
(ಶವಂದ.ನ.೩೩ ವೃತ್ತಿ); ಪೆಅನೆಣ್ಲೊಲ್ಲಂಗಮೇನಾಗದು (ಪಂಪಭಾ.ಆ-೮೧). 
ಒಲ್ಲರ್‌, ಒಲ್ವರ್‌ (ಬಹುವ): ತಮ್ಮೊಲ್ಲರನೆ ಪಿಡಿದು ಬಲ್ಲಂದದಿಂ 
ನಲ್ಮೆಯಂ ಪತ್ತಿಸಿ (ಸಮಪ. ೫-೪೮) ; ತನ್ನನೊಲ್ಲದರಂ ಪಟದು ಒಲ್ವರಂ 
ಫೊಗಟದೆ (ಧರ್ಮಾಮೃ. ೫-೯೯). ಒಲ್ಲಳ್‌ ಎ ಒಲಿದವಳು ; ಮೆಚ್ಚಿ 
ದವಳು : “ಮೆಚ್ಚಿದಳೊಲ್ಹಳೆಂದುಂ? (ಕಶರ. ೧೩). ಒಲ್ಲಿರು- ಪ್ರೀತಿ 
ಯಿಂದ ಇರು; ಮೆಚ್ಚೆ ರು: ಸೂಳೆಯರೊಳೊಲ್ಲಿರ್ಪಾಟಿಮಿಂತೆಲ್ಲ 
ಮುಂ ಸವಿಯಾಗಂತ್ಯದಿ ಕಷ್ಟವೈ (ಸೋಮೇಶ. ೨೪). ಒಲ್ಲದಾಗು- ಬೇಡ 
ವಾಗು; ಮನಸ್ಸಿಲ್ಲದಿರು: ಅಲ್ಲಿಗೆ ಹೋಗುವುದಕ್ಕೆ ಒಲ್ಲದಾದಳು 
(ಕನಕೆ. ೫೨). 
[ದೇ. | ತಮಿ. ಒಲ್ಲ, ಒಲ್ಲು; ಮಲ. ಒಲ್ಲು; ತುಳು. ಒಲಪು, 

ಒಲಿಯು ; ತೆಲು. ವಲಚು] 

ಒಲ್ಸ್‌ "ಪೋಲ್‌? ನೋ. 

ಒಲಕಾಡು (ನಾ).. ಸುಡುಗಾಡು; ಶ್ಮಶಾನ: ನಿಮ್ಮ ತರ್ಕಾರೀನೂ 
ಬೇಡ, ಒಲಕಾಡೂ ಬೇಡ. ಪೀಡೆ ಕಳೆಯಿತು (ನಡೆದಾ. 1, ೫೨೧). 

[+ ತೆಲು. ಒಲ್ಲಕಾಡು, ವಲ್ಲಕಾಡು] 

ಒಲಪು, ಒಲವು, ಒಲಹು; ಒಲ್ಬು (ನಾ). ೧. ಒಲೆತ; ತೂಗಾಟ; 
ಅಲುಗಾಡುವಿಕೆ. ೨. ಒಯ್ಯಾರ; ಬೆಡಗು ; ವಿಭ್ರಮ; ವಿಲಾಸ: 
ಬಟ್ಟಿಜವ್ವನದೊಲಪಿಂದೆ ನತ ಪೊಂಬಟ್ಟಲ ತಂದಿರಿಸಿದಳು (ಮೋಹತ. 
೨೧-೧೧) ; ಚೆನ್ನ ಶಬರಿಯೊಲಪಿನೊಳು ಕಿ ನ್ನರಿವಿಡಿ ದು ಪಾಡಿದಳು 
(ನಾಗ ಕು. ೧೩-೬೧) ; ಅತಿಕುಬಿಲಾಂಗದೊಲಪುಗಳ ವಾರನಾರೀಜನಂ 
(ಜೈ ಮಿಭಾ. ೭-೬). ಒಲವು: ೧. "ಒಲವುದೋಲು’ ಪರಾ. 


೧೨೫೬ 


20 


25 


ತಿಂ 


40 


45 


ಒಲನರಂಗೊಳ್‌ 


ಒಲಹು: ೧. ಕುಸುಮಲತೆಗಳು ಸತಿಯರೆಲೆಯುಲುಹು ತಳದ 
ಕಂಸಾಳೆ ಮರನೊಲಹು ತಲೆದೂಂಕು (ಹಚಕಾ. ೩-೩೬); ತೂಗು 
ವೆರಲಿನ ಮಕುಟದೊಲಹಿನೊಳಾ ಗರುವ ಭಟರುಲಿಯೆ (ಕುವ್ಯಾ ದ್ರೊೇ. 
೧-೩೬) ; ಮಸ್ತಕದ ಮಣಿಮಕುಟದೊಲಹುಗಳ (ಚೆ ಬ ಪು. ೨೫-೨೯). 
ಒಲ್ಬು : ೨. ಕಲಿ[ತ]ನದುರ್ಕೈ ಜೌವನದ ಚೆನ್ನಿಕೆ ರೂಪಿನೊಳೊಲ್ಪೆ 
(ಸೌಇಇ. Xx1-i, ೪೧-೩೫ ; 969). ಒನಪು? ಪರಾ. 
[< ಒಲ್ಲೆ + -ಪು] 

ಒಲಪುಗಾತಿ "ಒಲಪುಗಾರ್ತಿ? ನೋ. 

ಒಲಪುಗಾರ "ಒಲಪುಗಾಅ' ನೋ. 

ಒಲಪುಗಾರ್ತಿ, ಒಲಪುಗಾತಿ (ನಾ). ಒಲಪುಮಾಡುವವಳು; 
ಒಯ್ಯಾರಿ (೪). ಒಲಪುಗಾತಿ: ಒಲಪುಗಾತಿಗೆ ಮನೆಯೆಲ್ಲಾ ಹಿತ್ತಿಲು 
(ಗಾದೆ). [ಒಲಪುಗಾಜ + -ತಿ, (೮. -ಇತ್ತಿ)] 

ಒಲಪುಗಾಅ, ಒಲಪುಗಾರ (ನಾ). ಸೊಗಸುಗಾರ; ಒಯ್ಯಾರ 
ದವನು (ಕಿ). ಒಲಪುಗಾರ: (ಜಾನಕೋ. ೩೦). 

[ಒಲಪು + -ಗಾಜ (ಆ -ಕಾಜ)) 

ಒಲಭರ (ನಾ). ಒಂದು ಮನೆತನದ ಹೆಸರು: ಎಡೆನಾಡ ಪರಿಯ 
ಹೊಲ್ಮದ ಪನ್ನಿರ್ಬರುಂ ಒಲಭರ ಶಿವಮಾರ ಗಾಪುಣ್ಣರ ಮಗಂ 
ಅಯ್ಯ ಪಗಾವುಣ್ಣ ನುನಿ್ಲು (ಎಕ. 111, ನಂಜನ. ೧೮೩-೫; 977). [2] 

ಒಲವಡಿಸು (ಕ್ರಿ). ಸಂತೋಷಪಡಿಸು; ಮೆಚ್ಚಿಸು: ಆ ಸಮಯದಲಿ 
ಮೃಡನೊಡನೆ ಸನ್ನಿಧಿಯಾಗಿ ನಿಂದೊಲವಡಿಸಿ ತಾನೋಹಿಳನನಾ ಗಣ 
ನಾಥನಂ ಸಾರ್ದು (ಬಸಪು. ೪೪-೩೦). 

[ಒಲವು * ಪಡ್ಕು 4 -ಇಸ್ಕು] 

ಒಲವರ (ನಾ). ೧. ಬಯಕೆ; ಪ್ರೀತಿ; ಮೋಹೆ: ಮನದೊಲವರ 
ಮುಳ್ಳೊಡೆ ಕುಡು ಮನೆಯೊಳ್‌ ಹರಿಗಗ್ರಪೂಜೆಯಂ (ಪಂಪಭಾ. ೬-೫೫); 
ಪಲವುಂ ವಸ್ತುಗಳೊಳ್‌ ತನಗೊಲವರಮಾಯ್ತೆಯ್ದೆ ಕಾಂತೆಗಂದೆಳವಸಿ 
ಜಕೊಳ್‌' (ಕಾದಂಪೂ. ೩೮೧); ಆಜಾವು ಶೂನ್ಯವೆಂದು ಬಿಡಲಿಲ್ಲ ಆದು 
ಶಿಲೆಯ ಮಜ್‌ಯ ಪಾವಕ ತಿಲದೊಳಗಣ ತೈಲ ಅನರ ಒಲವರದಲ್ಲಿ 
ಕುಲವ ಕಾಣಬೇಕು ಬಸವಣ್ಣ ಪ್ರಿಯ ನಾಗೇಶ್ವರಲಿಂಗವನಜಕಿ ವುದಕ್ಕೆ 
(ಸರ್ವ ವ. ೫೨-೨೭೮), ಒಲವರವು ನಿನಗುಳ್ಳರಾಗಳೆ ನಿಲಿಸಿದಾ ನೀ 
ಬಂದು ಬಯಲಗ್ಗಳಿಕೆಯನೆ ಬಿಡೆ ಕೆದಜುತಿಹೆ (ಕುವ್ಯಾಕ. ೧೬-೨೬). 
೨. ಮನೋಧರ್ಮ ; ಮನಸ್ಸಿನ ಒಲವು; ಪ್ರವೃತ್ತಿ: ಮೃಗಡೊಲ 
ವರಮುಮನರಸನ ಬಗೆಯುಮನಜಕಿದೋಲಗಿಸಲ೯ ನೆಟ್ಟಗೆ ಬಲ್ಲನುಳ್ಳೊಡ 
ವನಲ್ತಿ ಗುಣಾರ್ಣವ ಬೇಂಟಿಕಾಜನೋಲಗಕಾಅಂ (ಪಂಪಭಾ. ೪-೪೨). 
೩. ಪಕ್ಷಪಾತ: ಒಲಿದಿದನೊರ್ವಳ್ಗಿತ್ತಂದೊಲವರಮಾಗಿರ್ಕುಮೆಂದು 
ಸೊಸಿವಿರ್ಗೆಲ್ಲಂ ಸಲೆ ಚಮ್ಮವಾವುಗೆಯನಾ ಲಲನೆ ಮಹೋತ್ಸಾಹದಿಂದೆ 
ಮಾಡಿಸಿಕೊಟ್ಟಳ್‌ (ಸುಕುಮಾ. ೧೦-೧೨೦) ; ಶಿಲೆ ಹಲವು ತೆಜದಲ್ಲಿ 
ಹೊಲಬಿಗರಿಂಗೆ ಹೊನ್ನಾಗಿ ಒಲವರವಿಲ್ಲದೆ ಅವರ ಭಾವದಲ್ಲಿ ನಿಲುವುದು 
ಶಿಲೆಯೋ ಮನವೋ (ಸರ್ವವ. ೬೬-೩೫೬) ; ಹಲವೆಲುವಿದ್ದ ಬಾಯಲ್ಲಿ 
ಒಲವರವ ನುಡಿದಡೆ ಅದು ಹೊಲೆಯರ ಬಾವಿಯಿಂದ ಕರಕಷ್ಟ (ವಚಸಂ. 
೨೨೦-೭೧); ಒಲವರ ವಲಾ ಮುರೆಹರಂಗೀ ಬಲದೊಳಗೆ ಸಾಹಸವ 
ಸುಡುಸುಡಲೆನುತ ದುಗುಡವ ಹಿಡಿದು ಫಲುಗುಣನಿಳುಹಿದನು ಧನುವ 
(ಕುವ್ಯಾಕ. ೨೩-೧೮). [1] 

ಒಲವರಂಗೊಳ್‌ (ಕ್ರಿ). ಪಕ್ಷವಹಿಸು; ಪಕ್ಷಪಾತ ಮಾಡು : “ಒಲವ 
ರೆಂಗೊಳ್‌-ಪಕ್ಷಸ್ವೀಕಾರೇ ೫ (ಶಮಧಾ) ; “ ಮನಂಗೊಳಿಸುಮುಳ್ಳೊಲವ 
ಕಂಗೊಳ್‌ ಬಟ್‌ ಸಲೆಂಬಂತೆ ಮೇಣ ೆ ಸಹಜ ಕುಳಿನಂ? 
(ಸಂಜೀವ. ೨೮). [ಒಲವರ + ಕೊಳ್‌] 


ಓಲನರಂಬಡು 


ಒಲವರಂಬಡು (ಕ್ರಿ). ಸಂತೋಷಪಡು ಮೆಚ್ಚು : ಹಿಮನನ್ನಗ್ರೇಂ 
ದ್ರನ ತನುಜೆ ತನ್ನ ನಜುಜವ್ವನದ ಪರಿಯ ಮುಂಗಾಣ್ಯೆಗುಡಲು ಬಿನ್ನಣ 
ದೊಳೊಲವರಂಬಡದೆ ಕೆಲಕೊತ್ತಿಸಿದೆ (ಉದ್ಭದೇ. ೨-೨). 
[ಒಲವರ *- ಪಡ್ಕು] 
ಒಲವಸ (ನಾ). ಬೇಟಿ; ಪ್ರಣಯದ ಹೆಸಿವು (?): ಕೆಲದೊಳ್‌ 
ನೆಲವಾಳಿಗೆಯುಂ ನೆಲವಾಸುಂ ಕಾಂಡ ಪಟ ಮು ನಿಮಿರ್ದ[/]ಪ್ಸುವ 
ಸೀತಳವನಮುಂ ನವಿಲುಯ್ಯ ಲುಮೊಲವಸಮುಂ ಕೆಳೆದು ಪಡೆವುದಬಲೆಯ 
ರ್ಗೊಲವಂ (ಮದತಿ, ೧೦-೩೧). [ಆ ಒಲ್‌, + ಪಸ] 
ಒಲವಾನ್‌ (ಕ್ರಿ). - ಒಲವರಂಬಡು : ಇಂತು ವರಕೊಡಗೂಸು ಆಗಳೆ 
ದಂತಧಾವನಗೆಯ್ದು ಮಿಂದೊಲವಾಂತು ದಣಿಬವನುಟ್ಟು ಭಸಿತವನಿಟ್ಟು 
ಭಾಳದಲಿ (ಬಸಪು. ೧೪-೫). [ಒಲವು * ಆನ್‌] 
ಒಲವು, (ನಾ). ೧. ಸ್ನೇಹೆ; ಮೋಹ; ಪ್ರೀತಿ; ಆದರ: ಒಲನಿಂ 
ದಿಂತೆರ್ದೆಮುಟ್ಟ ಕೂರ್ತನೊಳನೇ ಕರ್ಣಂಗೆ ದುರ್ಯೋಧನಂ (ಸಂಸಭಾ. 
೧೩-೬೦); ರವಿ ನುಡಿಸಿದನು ಕಂದನ ಮೇಲಣೊಲನಿನಲಿ (ಕುವ್ಯಾಅ. 
೨೩-೧೦); ಶಿವ ನಿನ್ನೊಲವಿನಿಂದಾನಿನ್ನು 'ಬದುಕಿದೆನೆಂದಳಾ ಗಿರಿಜೆ 
(ಪ್ರಳುಲೀ. ೮-೨೨). ೨. ಆಸಕ್ತಿ ; ಶ್ರದ್ಧೆ; ವಿಶೇಷ ಪ್ರವೃತ್ತಿ: 
ನಿನಗಿಂತಿನಿತೊಂದಲವುಳ್ಳೊಡೊಲ್ಲೆ ನೇ (ಸಂ ಸಭಾ, ೮-೬೩); ಏಿರಿದುಂ 
ನೀನೊಲವಿಂದೆ ಯತ್ನಿಸಿದೊಡಂ ಕಾದಂಬರೀದೇನಿಯಾ ಚರಣೋಪಾಸನ 
ಸೌಖ್ಯ ಮಾಡೊಡೆನಗಾದತ್ತಲ್ಲಮೀ ಪುಟ್ಟ ನೊಳ್‌ (ಕಾದಂಉ. ೫೭೯); 
ಮನದೊಲವನಿತ್ತಲು ತಿದ್ದ್ಧಬೇಹುದು (ಕುವ್ಯಾವಿ. ೨-೨೨); ವಿಮರ್ಶೆ 
ಯಲ್ಲಿ... ಒರೆಹಚ್ಚುವತ್ತ ಹೆಚ್ಚಿನ ಒಲವು ಕಾಣಬರುತ್ತದೆ (ಕ್ರೀಷ್ಮಪ್ರ. 
೭೯). ೩, ಉತ್ಸಾಹ; ಸಂತೋಷ; ಉಬ್ಬು : ಆತ್ಮಜೆಯನೊಲವಿಂದಿತ್ತು 
ಸಾಶ್ಷ್ಯಕ್ಕೆ ಕೈನೀರೇಣಿದಂ ಗಂಧರ್ವರಾಜಂ (ಕಾದಂಉ. ೮೧೦); ಮತ್ತಗಜ 
ಮಸ್ತಕದ. ಫೊಸಮುತ್ತೆಂ ಬಲ್ಬಿಂದೆ ತಂದೆನೆಂದೊಲವಿಂದಂ . . . ಇತ್ತಂ 
(ಗಿರಿಕ. ೧-೧೧೫) ; ಉಚ್ಚವದೊಲವೊಂದು ಮನದೊಳು ಮೊನೆದೋರ್ವ 
ಮಚ್ಚರವೊಂದು ಕಾಂತನಿಗೆ ಹೆಚ್ಚಳವಡಿಸಲ್ಕೆ (ಮೋಹತ. ೧೪-೬೪). 
ಒಲನಿನಾಗಮ- ಕಾಮಶಾಸ್ತ್ರ: ಒಲವಿನಾಗಮದ ಗಣಿತದ ಗುಣಿತವ 
ತಾ ಕಲಿನೆನೆನುತ ಹರಿಸೂನು ನೆಲಸಿದ ಮೊದಲ ಮಗ್ಗಿಯ ಮೂರೇಖೆಯ 
ಗೆಲೆನಂದುವಾ ತ್ರಿವಳಿಗಳು (ಶ್ರೀಪಾಲ. ೩-೫೪). 
[ಆ ಒಲ * ವು) 
ಒಲವು "ಒಲಪು' ನೋ. 
ಒಲವುಜ್ಮು (ಕ್ರಿ). ಪ್ರೀತಿಹುಟ್ಟು; ಪ್ರಣಯವುಂಟಾಗು : ಒಲವುಣ್ಮಿ 
ಸುಲಲಿತಾನ್ಕೋನ್ಯಪ್ರಿಯ ವಿನಯಕಲಿತಮತಿಯಿಂ ನವರೆಸಂ ಮಿಗೆ 
ಮಿಳಿತ ಸೌಖ್ಯಗಳು ಮೊಳೆಯೆ ವರ್ತಿಸುವ ಸಮಯದಲಿ (ಬಸಪು. ೪೨-೧); 
ರಕ್ಷಿಸುವೆನೊಲವುಣ್ಮಿಯಿನಿತುಮಂ (ಬಸಪು. ೫೩-೪೮). 
[ಒಲವು * ಉಣನ್ಮ] 
ಒಲವುದೋಯು (ಕ್ರಿ). ಒಲೆತ ಅಥವಾ ಚಲನೆಯನ್ನು ತೋರು: 
ನಿಲಸಿತ ಕರಭೇದ ದೃಷ್ಟಿ ಭೇದವು ನೆಜಕಿಯೊಲವುದೋಜುವ ಶಿರಭೇದ 
ಸುಲಲಿತ ಸ್ಥಾನಕಭೇದ ಚಾರಿಯ ಭೇದದಲಿ ಭಾನಗಳ ತೋಣದರು 
(ಕಂನವಿ. ೮-೬೨), 
[ಒಲವ್ಯ (ಆ ಒಲಪು) * ತೋಲ್ಕು (ಆ ತೋಶ್‌)] 
ಒಲನೆರು "ಒಲವೆಜು' ನೋ. 
ಒಲನೆರೆ (ಕ್ರಿ). ಪ್ರೀತಿಯನ್ನು ಎರೆ; ಬಹಳ ಅಕ್ಕರೆಯನ್ನು ತೋರಿಸು: 
“ಅವರನ್ನು ಕಟ್ಟಳೊಂಡು ನಮಗೇನು?” ಎಂದು ನಾನು ಹೇಳುವುದ 
ಕ್ಯಾಗುತ್ತದೆಯೆ? ಬಾಳಿತ್ತವರವರು ; ಒಲನೆರೆದು ಬಾಳನ್ನು ಬೆಳಸಿದವ 
ರವರು (ರಾಮಾನೆ. ೭೧). [ಒಲವು * ಎಕ್ಕೆ (ಆ ಎಂಕ್ಕೆ)] 


೧೪೫೭ 


- 


9 


20 


ಒಲ್ಮು 


| ಒಲನೆು, ಒಲನೆರು (ಕ್ರಿ). ಪ್ರೀತಿಯನ್ನು ಗಳಿಸು; ಆದರವನ್ನು 
ಹೊಂದು: ಮಾಚಯ್ಕಂ ಸಮುದ್ಧತ ವೃತ್ತಿಯಲಿ ನಡೆತಂದು ಸಾರ್ದೇಲ 
ವೆತ್ತಿ (ಬಸಪು. ೩೬-೩೧); ಗುರುಸಿದ್ಧನಡಿವಿಡಿದು ಕೈನಲ್ಯದೊಲನೆತ್ತು 
ನಿತ್ಯ ಸುಖಿಯಾಗು ಮಾನವಾ (ಕೈಕವ. ೨-೨-೩); ಶಿವಾಧವನೊಲವೆತ್ತರಿಂ 
ದೆನುಗೆ ವಂದ್ಯರ್‌ (ರಾಜಶೇ. ೧-೧೫). ಓಲವೆರು : ಪಿರಿದುಂ ಚಿಂತಿಸಿ... 
ನಿನ್ನೊಳಗೀಕೆ ತಾನೆಯೊಲವೆತ್ತಾ ಪಾಂಗುಮಂ (ಶಾಕುಂತ. ೫೬-೧೪). 

[ಒಲವು + ಪೆಜ್ಮು) 

ಒಲನೇರು (ಕ್ರಿ). ಆಸಕ್ತಿ ಹೆಚ್ಚಾಗು; ಪ್ರೀತಿಯಾಗು: ಚಾರುಮಣಿ 
ಶಿಲೆಯವಸುಗೆಸರಗಾರೆಯಲಿ ಒಲವೇರಿ ರಚಿಸಿದರೊಯೆಂಬಂತೆ (ನವಮೋ. 
೨-೨೬). [ಒಲವು+ ಏರು, (ಆ ಏಜ್ಜ್ಯ್‌)) 

ಒಲವೊಂದು (ಕ್ರಿ). ಉತ್ಸಾಹಪಡು; ಹಿಗ್ಗು: ನಾಪೊಲವೊಂದಿ 
ನಿಮ್ಮಿಂದವೆ ಮಡಿದೊಡಾ ನಿಮಿಷಮಾತ್ರದಲಿ ಕನಕದಿವ್ಮವಿಮಾನಗಳ 
ನುನಯಿಸಿ ಬಂದು... ರಜತಸರ್ವತಕೆ ಕೊಂಡೊಯ್ವವು (ಬಸಪು. 
೩೪-೧೦); ಶಿವನಾಜ್ಞಾ ಪನದಿನೊಲವೊಂದಿಯಾತನು ಪೊಗಲೂರಿಗೆ 
(ಬಸಪು. ೪೯-೩೦). [ಒಲವು * ಒಂದ್ಳು] 

ಒಲಸು (ನಾ). ಗುಳೆ ಎದ್ದು ಹೋಗುವುದು; ಸ್ಥಳಬಿಟ್ಟು 
ಹೋಗುವುದು : ಅಲರಂಬನ ದಾಳಿ ಬಪ್ಪ ವಾರ್ತೆಯ ಕೇಳ್ದಲಸದವನ 
ನಡೆನೋಳ್ಪ ಲಲನೆಯರೆದೆಯ ಬಲುಮೆ ನಾಣ್ಚಿಕೆಗೂಡಿ ಒಲಸು ತೆಗೆದು 
ಪೋದುದಾಗ (ನೇಮಿಸಂ, ೮-೩೦); ಪಟಕಿವಟ್‌ವಲಸೊಲಸು ಕುತ್ತು 
ಖಿಲ್ಲಾ ನಾಡೊಳ್‌ (ಶಬ್ದಾನು. ೧೪೦ ವ್ಯಾಖ್ಯಾ). [€ ವಲಸೆ] 

ಒಲಸೆ "ವಲಸೆ? ನೋ. 

ಒಲಹು "ಒಲಪು' ನೋ. 

ಒಲ್ಲಿ "ಒಲ್ಸ್‌' ನೋ. 

ಒಲಿ (ನಾ). ಓಲೆ; ಗರಿ; ಸೋಗೆ: ಗರಿಗಳ "ಒಲಿ'ಯ ತುದಿಯಲ್ಲಿದ್ದ 
ಹಳ್ಳಿಗಳ ಗೂಡುಗಳು ಉ ಯ್ಯ ಲೆಯಂತೆ ತೂಗಲಾರಂಭಿಸಿದುವು 
(ಬಾಳಿಗಿ. ೧); "ಹೊಗೆಸೊಪ್ಪು? ಎಂದು ತೆಂಗಿನ ಮಡಲಿನ ಒಲಿಯನ್ನು 
ಕೊಡುತ್ತಿದ್ದರಂತೆ (ಸರಾವ.. ೧೨೬). [ಡೇ ॥' ತುಳು. ಒಲಿ] 

ಒಲಿಪಯ್ಯ (ನಾ). ಒಬ್ಬಾತನ ಹೆಸರು: ಬಲ್ಲದ ತುಜುಗೊಹ್ಹೋಡೆ 
ಕೊಬ್ಬೆಯಯ್ಯಣದುಂ ಒಲಿಪಯ್ಯಂ ತುಜುವನಿಕ್ಸಿ ಬಿದಲ್ಲಿ (ಎಕ. ೫, 
ಮುಳಬಾ. ೩೨-೩; 950). [ಒಲಿಪ್ಯ + ಅಯ್ಯ] 

ಒಲಿಯಿಸು "ಒಲಿಸು' ನೋ. 

ಒಲಿಸು, ಒಲಿಯಿಸು (ಕ್ರಿ). ಒಲಿಯುವಂತೆ ಮಾಡು; ಮನ 
ವೊಪ್ಪಿಸು : ಒಲಿಸುವ ರೂಪು ಗಾಡಿಯೊಳೊಡಂಬಡೆ ಗಾಡಿ ವಿಳಾಸ 
ದೇಟಕ್ಸಿಯೊಳ್‌ ನೆಲಸೆ (ಆದಿಪು. ೧-೭೧) ; ಮುಕ್ತಿಲಲನೆಯನೊಲಿಸಲ್‌ 
ಕೈಗೈದು (ಅಜಿಪು. ೭-೪) ; ನೇಹವೆಂಬ ಕುಂಟಣಿ ಮಲ್ಲಿ ಕಾರ್ಜುನನೊಲಿಸ 
ದಿದ್ದರೆ ಇನ್ನೇವೆ ಸಖಿಯೆ (ಮಹಾದೇ. ೧೭-೧೦) ; ಭಕುತಿಯಲೊಲಿಸಿ 
ದರಲೈ ಪಾಂಡವರು ಯದುಕುಲಲಲಾಮನ (ಕುವ್ಯಾದ್ರೋ. ೧೫-೭೧). 
ಒಲಿಯಿಸು: ತರುಣಿ ದಮಯಂತಿಯನು ನೀಂ ಪರಿಚರಿಯದಲಿಯೆನಗೊ 
ಲಿಯಿಸಿರಿಯೆ[ಪಾಕಾಂ. ಯ ಮಾಡೆ] ಂದುರುತರದ ವಸ್ತುಗಳನಿತ್ತಬಲೆಯರ 
ಬೀಳ್ಕೊಟ್ಟು (ನಳಚ, ೩-೧೪). 

ಒಲಿಸಿಕೊಳ್ಳು. ಒಲಿಸಿಕೋ - ಮೆಚ್ಚಿಸು: ಅವ ತಪದಲಿ ಬಳಲಿ 

ಕರುಣಾಳುಗಳ ದೆಕನನನೊಲಿಸಿಕೊಂಡನೊ ಶಿವಶಿವಾ (ಕುವ್ಯಾದ್ರೊ , 
ಪರಿ. ೨೯೧) ; ಒಲಿಸಿಕೋ ನೀನಾತನನು ಕಟ್ಟೊಲುಮೆಯವರಿಲ್ಲಾತ ನೀ 
ಹೋಗೊಲಿಯದಿರನು (ತೊರರಾ. ೩-೪-೧೪). ([ಒಲ್ಮ್‌ * -ಇಸ್ಕು] 


ಆ|ಒಓಲ್ಮು "ಒಲ್ಮ್‌' ನೋ. 


ಒಲ್ಲು "ಪೋಲ್‌? ನೋ. 


ಓಲುನಗೆ 


ಒಲುನಗೆ (ನಾ). ಪ್ರೀತಿಯ ನಗೆ; ಅಕ್ಕರೆಯ ನಗೆ: ಒಲು [ಪಾಠಾಂ. 
ನಲು]ನಗೆಯಂ ಶುಭಂಕರನೊಳಲ್ಲುಗುತುಂ .. , ಯಕ್ಷಿಯಕ್ಷರೆಮಗೀ 
ಗೊಲಪಿಂದೆ ದಯಾವಲೋಕಮಂ (ಅರ್ಧನೇ. ೧೯). 

[ಒಲ್ಯು (ಆ ಒಲ್ಮ್‌) * ನಗೆ) 

ಒಲುಪೆ (ನಾ). (ಮದುವೆ ಅಥವಾ ಪ್ರಯಾಣದ ಸಂದರ್ಭಗಳಲ್ಲಿ) 
ಉಚಿತವಾಗಿ ಕೊಡು ವ ಆಹಾರ ಸಾಮಗ್ರಿ; ಭತ್ಯ; ಕಾಣಿಕೆ: 
ಹಡಪಗಾಣಿಕೆ ಬಿಟ್ಟ ಬಿಡಾರ... . ಉಡುಗೊಜಕಗೆವೊಲುಪೆ ಮುಂತಾಗಿ 
(ಎಕ. 1111, ಕೀರ್ಥಹ. ೧೨೯-೮೨ ; 1404). [€. ಉಲುಪೆ] 

ಒಲುಮೆ "ಒಲೆ? ನೋ. 

ಒಲುಮೆಕಟ್ಟು (ನಾ). ಸ್ನೇಹದ ಬಂಧನ; ಪ್ರೀತಿಯ ಬಂಧನ: 
ಗೆಲಿದು ನಾಡನು ಬೆಸೆದಳು ನೆಲದೊಲುಮೆಕಟ್ಟನು.ಹೊಸೆದಳು (ಹೊಂಗಳು. 
೩-೮). [ಒಲುಮೆ (ಆ ಒಲ್ಮೆ) * ಕಟ್ಟು] 

ಒಲುಮೆದೋಯಿ (ಕ್ರಿ). ಪ್ರೀತಿಯನ್ನು ತೋರು : ಹುಸಿಯೊಲುಮೆ 
ದೋಜಖುವರಾ ಪರಿಯಲಿ ಹೃದಯಗೊಡರನೃತಗಳನಾಡುವರು (ನಳ ಚ. 


೩-೨೫). [ಒಲುಮೆ (೮. ಒಲ್ಮೆ) * ತೋಖ್ಮು (ಆ ತೋಖ್‌)] 


೧೨೫೮ 


10 


ಒಲುಮೆಮದ್ದು (ನಾ). ವಶಮಾಡಿಕೊಳ್ಳಲು ಪ್ರಯೋಗಿಸುವ. 


ಮದ್ದು ; ಮೆಚ್ಚುಮದ್ದು : ಅವಳು ಮಾಡಿದ ಪುಣ್ಮಫಲದಿಂದೋಪನ 


ವಳ ಕೈವಶವಾಗಲದಕೆ ಅವಳಾತಗೊಲುಮೆಮದ್ದನು ತಿಸಿಸಿದಳೆಂದು|. 


ತಮತಮಗೆಲ್ಲರಾಡುವರು (ನೇಮಿಸಂ. ೧೯-೪೪). 
[ಒಲುಮೆ (ಆ. ಒಲ್ಮೆ) 4 ಮದ್ದು, (ಆ ಮರ್ದು)] 

ಒಲುಮೆವಂಚಕೆ (ನಾ). ಒಲಿದವರನ್ನು ವಂಚಿಸಿದವನು ; ವಿಶ್ವಾಸ 
ಘಾತಕ: ಒಲುಮೆವಂಚಕರೆಲ್ಲಿದರೆಲ್ಲಿದರೆಂದಲರ್ಗೋಲಿಟ್ಟಂಗಭವನು 
ನಲವಿಂದ ನಡಸುವ ವೆಳ್ಳಿ ವಟ್ಟಲವೊಲುಜ್ಜಲಿಸಿದನಾ ಚಂದ್ರ (ಶ್ರೀಪಾಲ. 
೨-೯೨). [ಒಲುಮೆ (೮ ಒಲ್ಮೆ) + ವಂಚಕ] 

ಒಲೆ; (ಕ್ರಿ). ೧. ತೂಗಾಡು ; ತೊನೆ ; ಬಳಕು : “ಒಲೆ-ಆಂದೋಲನೇ, 
ಅಶ್ಮಂತಕೇ ಚ” (ಶಮಧಾ); ಮಲೆಯುತ್ತೊಲೆಯುತ್ತೆ ... ಸುತ್ತಿಬರು 
ತಿರ್ದುದು ಛೀಕರನೊಂದು ಸೂಕರಂ (ಕಾವ್ಯ ಸಾ. ೧೧೧೨ ಶೂದ್ರಕ); 
ಕಟ್ತಿಲಿಸುತ್ತಿರ್ಪೆಲೆವಳ್ಳಿ ಪಣ್ತೊಲೆವ ನಾರಂಗಂ (ಅದಿಪು. ೧-೬೭); 
ಫಳಭಾರದಿಂದೊಲೆದು ತೂಗಿ ಬಾಗುವ ಮರಂ (ಹಚಕಾ. ೬-೪೭); 
ಕುಲಾದ್ರಿಗಳೊಲೆದನೆಡಬಲಕೆ (ಕುವ್ಯಾದ್ರೋ. ೧೪-೩೯). -೨. ಅಲ್ಲಾ 
ಡಿಸು; ಅತ್ತಿತ್ತ ಆಡಿಸು; ಚಲಿಸು: ಮುಖದಲಿ ಕಿಜುನಗೆಯ 
ಕೇವಣಿಸಿ ನುಡಿದನು ಬೆರಳನೊಲೆದೊಲೆದು (ಕುವ್ಯಾದ್ರೊ €. ೬-೩೩); 
ತಂಬೆಲರೆ ಸೊಗಸಿಂಗೆ ತಲೆದೂಗುವಂತೆ ತಳದಂಬುಜದೆ ಪರಿಮಳಕೆ ಶಿರವ 
ನೊಲೆವಂತೆ (ಜೈಮಿಭಾ. ೩-೬). ೩. ಒಂದು ಪಕ್ಕಕ್ಕೆ ಬಾಗು; ಓರೆ 
ಯಾಗು; ವಾಲು: ಆ ಪುರದ ಶಿವಲಿಂಗವೊಲೆದಿಪ್ಸದಂ ಕಂಡು 
(ಕೊಂಗುರ. ದೇ. ೧೫೪-೧) ; ಕೊರೆಳೊಲೆ ದು ರೋಹಿತವ ಉಗಿದವು 
ದಿಗ್ನಂತಿಗಳು (ಮೋಹತ. ೩೬-೪೭). ೪. ಆಗು; ಒದಗು : ಒಲೆಗುಂ 
ಕೆಳಗಣ್ಣೆ ಕಿಟ್ಸಿನೆಂಬಾದೇಶಂ (ಶಮದ. ೧೭೬). 

ಒಲೆದಾಟ - ತೂಗಾಟಿ; ತೊನೆಯುವಿಕೆ: ಶಿಶುವನಬ್ಧಪತ್ರ 
ದಲ್ಲಿರಿಸಿಯದಲಕೊಲೆದಾಟಿಕುರ್ಪಿ ಸಂಚರಿಸುವರಸಂಚೆಗಳಿಂ (ಪದ್ಮ ರಾ. 
೮-೩೯) ; ಸಾಲ ಸೀಗುರಿಗಳೊಲೆದಾಟಿದಿಂ. (ಚೆಬಪು. ೨೬-೧೦). 
ಒಲೆದಾಡು - ತೂಗಾಡು ; ಓಲಾಡು : ಸೋರ್ಮುಡಿ ಲಂಬಿಸೆ ಕರ್ಣ 
ಪೂರಿತೋತ್ಪಲನೊಲೆದಾಡೆ (ಗಿರಿಕ, ೨-೯೦) ; ಜಡೆಯೊಲೆದಾಡಲೆಡಬಲಕೆ 
(ಕುವ್ಯಾಅ. ೪-೪೮), 
[ದೇ. ॥ ಶಮಿ. ಉಲ್ಕೆ; ಮಲ, ಉಲಯು, ಉಲೆಕ್ಕು ; ತುಳು. 

ಉಲಿ; ತೆಲು, ಉಲಿಯು, ನುಲಿಯು] 


4 


43 


ಒಲೆಗುಂಡು 


ಒಲ್ಲೆ (ಕಿ). ಒಪ್ಪು; ಶೋಭಿಸು; ಪ್ರಕಾಶಿಸು: ಮೃಡನ ತೇಜದ 
ಲೊಲೆನದ್ರೋಣಗೆ ಮಡದಿಯರು ಹರಿವಾಣದಾರತಿ ಹಿಡಿದು ತಂಡೆತ್ತಿದರು 
(ಕುವ್ಯಾದ್ರೋ. ಓರಿಇ. ೧-೩೭ ಅಆಡಿಟಿ); ಬೆನ್ನಂ ಮುಸುಂಕಿ ಮುಡಿ 
ಯಲೆಯೆ ಕಣ್ಟೆಳಗೊಲೆಯೆ ಚನ್ನೆಯರ್‌ (ಸದ್ಮರಾ. ೮-೪೪). 

[ದೇ. ॥ ತುಳು. ಉಲೆ; ತೆಲು. ಒಲಯು) 

ಒಲೆ (ಕ್ರಿ). ನುಡಿ; ಮಾತಾಡು: “ಬಗ್ಗು ಬಿಪ್ಪಂಡಮೊಲೆಯೆ 
ಚಪ್ಪರಣೆ ? (ಕಬ್ಬಿ ಕೃ. ೪೨); ಬಾಯ್ದೆ ಆಕಿದೊಲೆಯುತ್ತೆ ಕೈನೆಗಪಿ ಜಾಗಿಸಿ 
ಕುರ್ಗುತೆಯೇಡಿಸುತ್ತೆ.. . ಅಲ್ಲಿಯದೊಂದು ಮರ್ಕಟ ೦ (ಗಿರಿಕ. 
೫-೨೦); ಸುಭಟರಹುದೋ ಜಾಗು ಜಾಗೆನುತೊಲೆದನಾ ದ್ರೋಣ 
(ಕುವ್ಯಾದ್ರೋ. ೨-೧೧). [ಆ ಉಲಿ) 

ಒಲ್ಮೆ (ನಾ). (ಅಡುಗೆ ಮಾಡುವುದ ಕ್ಕೂ ನೀರು ಕಾಯಿಸುವು 
ದಕ್ಟೂ ಮಾಡಿದ) ಬೆಂಕಿ ಉರಿಸುವ ಸಲಕರಣೆ, ಸ್ಥಳ; 
ಅಶ್ಮಂತಕ ; ಅಧಿಶ್ರಯಿಣಿ: “ಒಲೆ- ಆಂದೋಲನೇ, ಅಶ್ಮಂತಕೇ ಚ 
(ಅಡಿಗೆಯೊಲೆ)? (ಶಮಧಾ) ; ಒಲೆಯ ಕಿಚ್ಛಿನ ಮೃದ್ಭಾಜನದೆಸರನೀರ 
ಬಾಣಸಿಗರುರಿಪುವ ಗಾಳಿಯ ಸಂಯೋಗದೊಳ* ಚೈತನ್ಮಮದೇಕೆ ಪುಟ್ಟಿದು 
(ಶಾಂತಿಪು. ೮-೧೩೭ ವ); ಒಲೆ ಹತ್ತಿಯುರಿದೊಡೆ ನಿಲಬಹುದ ಲ್ಲದೆ ಧರೆ. 
ಹತ್ತಿಯುರಿದೊಡೆ ನಿಲಬಾರೆದು (ಬಸವ. ೨೬); ಈ ಸಾವ ಕೆಡುವ ಗಂಡರೆ 
ನೊಯ್ದು ಒಲೆಯೊಳಗಿಕ್ಕು (ಮಹಾದೇ. ೧೬-೭) ; ಕೆಲನುಂ ಬಲನುಂ 
ನೆಲನುಂ ದವಾಗ್ನಿ ಸುಟ್ಟೊಲೆಯವೊಲಾಗೆ (ಗಿರಿಕ, ೯-೨೫) ; ಅಟ್ಟಿ ಮೇಲೆ 
ಒಲೆ ಉರಿಯಿತು ಕೊಟ್ಟಿ ಮೇಲೆ ಅಳಿಯ ಉರಿದ (ಗಾದೆ). 

ಒಲೆಹೂಡು - ಒಲೆಯನ್ನು ಸಿದ್ಧಪಡಿಸು; .. ಅಡುಗೆಯ 
ಏರ್ಪಾಟುಮಾಡು : ಒಲೆಹೂಡಿ, ಅಡುಗೆ ಮಾಡುತ್ತಿದ್ದಾಗ ಮಾಡಿದ 
ಅನ್ನವೆಲ್ಲ ರಕ್ತವಾಯಿತು! (ನನ್ನೂರು. ೪೪). ಒಲೆಹೊತ್ತಿಸು - ಒಲೆಗೆ 
ಉರಿಹಾಕು : ಅಡಿಗೆಗೆ ಆಗಲೆ ಒಲೆಹೊತ್ತಿಸಿ ಆಗಿತ್ತು (ರೂಢಿ). 
[ದೇ. ॥ ಶಮಿ. ಉಲ್ಕೆ; ಮಲ. ಉಲ; ತುಳು. ಉಲೆ; ಕೊಡ. 

ಒಲೆ ; ಕುವಿ. ಹೊಲ್ಲು] 

ಒಲೈ (ನಾ). ಒಲೆದಾಡುವಿಕೆ; ತೂಗಾಟ; ಅಲ್ಲಾಟ : *ತೊನೆ, ಒಲೆ 
. ೬. ನಡುಕಂ - ಈ ೬ ಕಂಪನಂ” (ಕಶಸಾ. ೩೧-೬೬೦). [ಆ ಒಲೆ] 

ಒಲ್ಲೆ (ನಾ). ಒಂದು ಊರಿನ ಹೆಸರು ಭಟ್ಟವುತ್ತರ್‌ ಸಾಸಿರ್ವ್ವರು 
ಒಲೆಯ ಆಯ್ನೂರ್ವ್ವರುಬೆಯ ಮೂನೊರ್ವ್ಯರುಂ. . . ಕೊಟ್ಟಿ ಸ್ಥಿತಿಯ 
ಕ್ರಮ (ಎಕ. ೫೪1, ತುಮಕೂ. ೮೧-೮ ; 902). (2) 

ಒಲೆಕಲ್‌ "ಒಲೆಗಲ್‌ ಕೋ. 

ಒಲೆಗಲ್‌, ಒಲೆಕಲ್‌, ಒಲೆಗಲ್ಲು (ನಾ). ಒಲೆಗೆ ಇಟ್ಟಕಲ್ಲು; ಒಲೆಯ 
ಗುಂಡು: ಬೀಡುವಿಡಲ್‌ ನೆಲನುಮೊಲೆಗಲ್ಲಳ್ಲಿ ಬೆಟ್ಟುಗಳುಂ... 
ಆ ಪಡೆಗೆ ನೆಜಕಿಯವೆನಿಸಿ (ಸಂಪಭಾ. ೯-೧೦೪ ವ); ಕಲ್ಲೊತ್ತೆಗರ್ಕ 
ದುಗ್ಧವ ಮೆಳ್ಳಿಸಿಯೊಲೆಗಲ್ಲ ಸೇಕಗೆಯ್ಯಲ್‌ ಮಾಣ್ಣುಂ (ಲೋಕೋ ಪ. 
೯-೧೬೫); ಒಲೆಗಲ್ವೊಲ್ಯಾಯ್ಡುವೆಂಟು ದಿಗಿಭದ ಬಿದುಗಳ್‌ (ಜ ಗವಿ; 
೧೬-೭೧). ಒಲೆಕೆಲ್‌ : ಉರಿವ ಕಿಚ್ಛಿನಿಂದಾ ಗಿರಿಯೊಲೆಕಲ್ಲವೊಲಾಯ್ತು 
(ನೇಮಿಸಂ. ೧೧-೪೦). ಒಲೆಗೆಲ್ಲು : ನೆಲ ಕಾದ ಕಾವಲಿಯಂತಾಯ್ತು 
* « * ಬೆಟ್ಟುಗಳುವೊಲೆಗಲ್ಲಿನಂತಾದವು (ಚಂಪ್ರಸಾಂ. ೨೦-೬). 

[ಒಲ್ಮೆ + ಕಲ್‌] 

ಒಲೆಗಲ್ಲು "ಒಲೆಗಲ್‌? ನೋ. 

ಒಲೆಗುಂಡು (ನಾ). ಇ ಒಲೆಗಲ್‌ : ಒಲೆಗುಂಡನೊಬ್ಬನೆ ಮೆಲಬಹುದು 
ಎಂದಿಹರೆ ಮೆಲಬಹುದು ಎಂಬುವನೆ ಜಾಣ (ಸರ್ವಜ್ಞ. ೧೦೩೪) ; ರಸ 
ವನ್ನು ಕಬ್ಬಿಣದ ಕೊಪ್ಪರಿಗೆಗಳೊಳಗೆ ಹಾಕಿ ಒಲೆಗುಂಡಿನಮೇಲೆ ಇಟ್ಟು 


(ಮುಂಬಯಿ. ೩-೪೬). [ಒಲೆ * ಗುಂಡ್ಲು] 


ಒಲೆಗುಪ್ಪು 


ಒಲೆಗುಪ್ಪು (ನಾ). ೧. ಒಲೆಯಮೇಲೆ ಪಾತ್ರೆಗಳು ಮಟ್ಟಿವಾಗಿ 
ಕೂಡಲು ಮಾಡಿದ ಕುಪ್ಪೆ. ೨. ಒಲೆಯ ಎಡಬಲಗಳಲ್ಲಿರುವ 
ಕೋಡುಗಳಲ್ಲಿ ಉರಿಹೋಗದಂತೆ ತಡೆಯಲು ಮಾಡಿದ ಮಣ್ಣಿನ 
ಉಂಡೆ (೪). [ಒಲೆ * ಕುಪ್ಪ] 
ಒಲೆತ (ನಾ). ತೂಗಾಟ; ಹೊಯ್ದಾಟ; ಕಂಪನ (ಕಿ). 
[ಒಲೈ * -ತ್ವ] 
ಒಲೆಪ (ನಾ). ತೂಗಾಟ; ಒಲೆದಾಟಿ: ಮುತ್ತಿನೈಸರಂ ಮೆಯ್ಕೊಲೆ 
ಪಕ್ಕೆ ರಯ್ಯಮೆನೆ ತೂಗೆ ವಿಲಾಸದಿನುಯ್ಯಲಾಡಿದಳ್‌ (ಚಂದ್ರಪು. 
ಎಲರೊಲೆಪಕೆ ನನೆವೂದಳೆದೆಳಲತೆಯಲೆವಂತೆವೊಲು ಪಳೆ 
ಗೊಡು ಅಲುಗುವುದೆ (ಶ್ರೀಪಾಲ. ೧-೨೧) ; ಕೆಲರಂ ಸಿರಿದಲೆಯೊಲೆಪದಿ 
ಕಿಜಕಿದುಂ ಬೆರಲ ಕೊನೆಯ ಸನ್ನೆ ಯೊಳು . . . ಬೀಳ್ಕೊಟ್ಟಿಂ (ಜಯಕಾ. 
೧೦-೬೩). [ಒಲೈ + -ಪ್ಶ) 
ಒಲೆಯಡುಕು (ಕ್ರಿ). ಒಲೆಹೂಡು ; ಅಡುಗೆಮಾಡು : ವಿಶಾಖನಂದ 
ನನುಂ ತನ್ನ ರಾಜ್ಯಮಂ ದಾಯಿಗನೆಟಕಿದುಕೊಳೆ ನೆಲೆಗೆಟ್ಟು ಪೇಃರ ಬೆಸನ 
ದೊಳೊಲೆಯಡುಕುವುದುಂ (ಚಾವುಂಪು. ೨೭-೧೦). 
[ಒಲೈ * ಅಡುಕು] 
ಒಲೆಸರ (ನಾ). ಒಲೆಯ ಸಾಲು, ಪಂಕ್ತಿ; ಉದ್ದವಾದ ಒಲೆ: 
ಅಜ್ಜಿ ಒಲೆಸರದ ಹತ್ತಿರ. ಬೆಂಕಿಗೆ ಬೆನ್ನುಮಾಡಿ ಸೊ6ಟ ಕಾಯಿಸಿಕೊಳ್ಳು 
ತ್ತಿದ್ದಳು (ಮಲೆಮ. ೭೫೧). [ಒಲ್ಲೆ + ಸರ್ಕ] 
ಒಲ್ತರ್‌ (ಕ್ರಿ). ಒಲಿದು ಬರು; ಪ್ರೀತಿಯಿಂದ ಬರು: ಲಲನಾಪ್ರೇಮ 
ವಿಹಾರಮುಂ ಕವಿತೆಯುಂ ತಮ್ಮಿಂದೆ ತಾಮೊಲ್ತರಲ್‌' ಲಲಿತಂ ಸೇವನ 
. ಯೋಗ್ಯಂ (ಸಂಸಪ. ೧೦-೧). [ಜಲ್‌] + ತರ್‌) 
ಒಲ್ಜೆಅಕೆ (ನಾ). ಒಂದು ಬಗೆಯ ತೆರಿಗೆ: ಪುನರ್ದ್ನತ್ತಿಯಾಗಿ ನಾಲ್ಕುಂ 
ಸುಂಕದೊಳವೆರಡೊಲ್ಲೆಜಕಿ ಕೊಡವೀಸವ ಸಹಿತಮಾಗಿ (ಸೌಇಇ. ೫%, 
೬೦-೨೪ ; 1086). [ಜಲ್‌ + ತೆಜಕ್ಕಿ] 
ಒಲ್ಬು "ಒಲವು? ನೋ. 
ಒಲೆ, ಓಲುಮೆ (ನಾ). ೧. ಪ್ರೀತಿ; ಪ್ರಣಯ ; ಅನುರಾಗ; 
ಅಕ್ಕರೆ: ಸೊಬಗೆಂ ಒಲ್ಮೆಯಂ ಧೈರ್ಯಂ (ವಡ್ಡಾರಾ. ೩೦-೧೦); | 
ಬಾರೆನ್ನೊಲ್ಮೆಯೆ ಬಾಕೆ ತತ್ತ್ವಸುಖಮೇ (ಗಿರಿಕ. ೩-೧೦೫) ; ಓಳಗುವೇ 
ಳುವುದೊಡನಾಡುವುದೊಲಿದೊಲ್ಕೆಗೆಳಸುವುದೇಕವೆನಿಪುದು (ಹದಿಬ. 
೩-೪೨). ೨. ಅನುಗ್ರಹ; ದಯೆ: ದೈವದೊಲ್ಮೆಯಿರಲಾ ಕಾಲಾನು; 
ಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೇ ಚಚ ೩೫) ; ಶಿಷ್ನ ರ 
ನೊಲ್ಮೆಯಿಂ ಪೊರೆದು (ದಶಕು. ೧೪-೨೪). ಒಲುಮೆ : ೧. ಅಂಗ ಮಾಸಿ 
ದಲ್ಲಿ ಜಲದೊಲುಮೆ (ಕೋಳಶಾಂ, ೪೨) ; ಶರೆಣರೊಡನೊಲುಮೆಯಿಂ | 
ಲಿಂಗಾರ್ಚನಂಗೆಯ್ದು (ಬಸರ. ೯-೧೨೩) ; ಎಡದಲ್ಲಿ ಗಣಿಕೆಯರೊಲು 
ಮೆಯ ಕವಿಗಳು ಮುಂದೆ (ಭರಡ. ೧-೫೮); ಏರಿ ಮೇಲಣ ಪಂಜು 
ನೀರೊಳಗೆ ಉರಿದಂತೆ ನಾರಿಯರೊಲುಮೆ [ಪಾಠಾ 9. ವೆ] ತನಗೆಂಬ 
ಮರುಳಂಗೆ ಮಾರಿ ಹಿಡಿದಿಹುದು (ಸರ್ವಜ್ಞ. ೧೭೬೧). ಪಿ. ನೀವೆಮ 
ಗೊಲುಮೆಯುಳ್ಳೊಡೆ . . . ಗಂಗಾದೇವಿಯುಟ್ಟಿಂಬರವನರ್ಥಿಸಿ ತಂದು 
ಕೊಟ್ಟುದ್ಧರಿಸು (ಬಸಪು. ೧೧-೨೮). ಬ್‌ + ಮ್ಮ) 
ಒಲ್ಮೆಗ (ನಾ). ಪ್ರೀತಿಯುಳ್ಳಿವನು; ಪ್ರಣ ಯಿ: ಒಂದುಸಮಯ 
Fp ಸಮಸುಖದಿಂದ | ಮುಂದಣ ಭವದೆ ಸಗ್ಗದ 
ಸಾಸಿರಸುಖದಂದವಲ್ಲವೆ ಮೋಹಿಗಳಿಗೆ (ನೇಮಿಸಂ. ೧೯-೭೭) ; ನನ್ನಿಗ 
ರಿಂಪುಗಾಜರಿನಿವಾತುಗರಿಚ್ಛೆ ಗರಾರ್ಪರೊಲ್ಮೆಗರ್‌ ಚೆನ್ನಿಗರ್‌ A ತನ್ನೊಡ 
ನಾಡೆ ನಾಡೆ ನಲಿಗುಂ ಚಿಕದೇವನೃಪಂ (ಚಿಕವಿ. ೫-೧೧೦). 


[ಒಲ್ಮೆ + -ಗ್ಕ] 


೮-೪೭) ; 


೧೨1೯ 


ಒಲ್ಲಭೆ 


ಒಲ್ಮೆನೋಟ (ನಾ). ಪ್ರೇಮದ ನೋಟ; ಪ್ರಣಯದೃಷ್ಟಿ: ಓವೋ 
ಸುರನಪ್ಪೊನಾವನುಂ ಆವಗಂ ಒತ್ತಂಬದಿಂ ಒಳಸಡಿಸದಿರ್ಕೆನ್ನ ನ್‌, ಇದಿ 
ರಿಲ್ಲದೊಲ್ಮೆ ನೋಟಿದಿಂದೆನ್ನನ್‌' (ಬದ್ಧಪ್ರ. ೪೭-೧೦೩೬). 
[ಒಲ್ಮೆ + ನೋಟ] 
5 ಒಲ್ಮೆನೆಂಡಿತಿ (ನಾ). ಪ್ರೀತಿಪಾತ್ರಳಾದ ಹೆಂಡತಿ: ಶತ್ರುಫ್ನಂಗೆ 
ಕೇಳ್‌ ಶ್ರುತಕೀರ್ತಿ ತಾನಾದಳೊಲ್ಮೆವೆಂಡಿತಿ (ಶ್ರೀರಾಮಾ. ೫೧-೬೩೨). 
[ಒಲ್ಮೆ + ಪೆಂಡಿತಿ] 
ಒಲ್ಮೆನೆಯಿ (ಕ್ರಿ). ಅನುರಾಗ ಹೊಂದು: ಶಿವಾಕ್ಷಿಮಣಿಪ್ರ ತಾನಮಂ 
ಧರಿಸುತ್ತಂಗದೊಳೊಲ್ಮೆವೆತ್ತು ಶಿನಮಂತ್ರಧ್ಯಾನಯುಕ್ತಂ (ವೃಷವಿ. 
೨೩-೩). [ಒಲ್ಮೆ + ಪೆಜು] 
ಒಲ್ಲಗೆ (ಅ). ಮೆಲ್ಲನೆ; ನಿಧಾನವಾಗಿ; ಸಾವಕಾಶವಾಗಿ: ನಿಲ್ಲೆಲೆ 
ಭವ್ಮಯೆಂಬರು ಯೋಗಿಗಳು ದೇವರೊಲ್ಲಗೆ ಚಿತ್ತ ಸಿಯೆನುತ (ಧರಚ, 
ನೆಮಿರಾಜನೆಂದು ನೀನೊಲ್ಲಗೆ ಕರೆಯಬೇಕೆಂದು (ಭರ ಚ. 
೩೯-೫೩). "ಒಲ್ಲನೆ? ಪರಾ 
[ಒಲ್ಲ್ಯ * -ಆಗ್ಮೆ. / ತೆಲು. ಒಲ್ಲ ಇ ನಿಧಾನವಾದ, ನೇರವಾದ] 
ಒಲ್ಲಣಿಗೆ, ಒಲ್ಲವಣಿಗೆ (ನಾ). ಒದ್ದೆಯಾದ ಬಟ್ಟಿ; ಸ್ನಾನಮಾಡು 
ವಾಗ ಉಡುವ ಬಟ್ಟಿ: “ಸ್ನಾನವಸ್ತ್ರ- ಒಲ್ಲಣಿಗೆ ? (ನೀತಿವಾ. ೧೭-೫೮); 
ಅವರ್ಗೆಲ್ಲಂ ನೀರನಿಡಿಸಿ ತಲೆ ಯಂ ಪೂಸಿಸಿಯೊಲ್ಲಣಿಗೆಯನುಡಿಸಿ ತಲೆ 
ಯೊಳ್‌ ಕಟಿಿಯಂ ಪೊಯ್ಜಾಗಳ್‌ (ವಡ್ಡಾ ರಾ. ೧೮-೨೩); ತನ್ನಂ 
ಮುನ್ನೆ ಮುಯ್ಯೇಲ್‌ ಸೂಟ್ವಿರೆಮೊಲ್ಲಣಿಗೆಯಂ ಪಿಟದಂತೆ ಪಿಲಕಿದ 
ಪಗೆಗೆ ರಥಚಕ್ರಮಂ ನುಂಗುವುದುಂ (ಪಂಪಭಾ. ೧೨-೨೦೬ ವ) ; ಏನೀ 
ನಿನ್ನೊಲ್ಲಣಿಗೆಯ ನಾನೇ ಪಿಟೌವಂತೆ ಹೀನೆಯಲ್ಲಂ (ನೇಮಿಪು. ೧೩-೩೫) ; 
ಏಂ ಜಾಣನಯ್‌' ತಣ್ಬಲೊಳ್‌ ಪರಪಿದೊಡೆ ಬೇಗಮಾರುವುದಲ್ತೆ 


೩-೧೨೨) ; 


ಪೇಳೊಲ್ಲಣಿಗೆ ( ಶ್ರೀರಾಮಾ. ೨೩೦-೫೪). ಒಲ್ಲವಣಿಗೆ: ಅಂತು ಕುಮಾರ 
ನೆನೆನೂ£ಯೊ) ಲ್ಲವಣಿಗೆಯಂ ಪೆಳದಿರಿಮೆಂದು ಸತ್ಯಭಾಮೆಗೆ ಪೇಟಕ್ಹೊ 
ಡಾಕೆ ಕಡುಮುಳಿದು ನೋಡಿ, ಏನೇನೋ ನನ್ನುಟ್ಲೊ ಿಲ್ಲಣಿಗೆ ನಾನೇಂ 
ಪಿಟವುದೆ ಕರಂ ತಕ್ಕುದು (ಬಂಹರಿ. ೧೩-೭ ವ, ೮). 
[ಪ್ರಾ. ಉಲ್ಲಣಿಯಾ (ಆ ಸಂ. ಆರ್ದ್ರಯಣಿಕಾ)) 
ಒಲ್ಲನೆ (ಅ). - ಒಲ್ಲಗೆ: ಅದಜ ನಡುಪಟ್ಟಿ ಕಟ್ಟಣಕದ ವಾದದ ಕಾಯಿ 
ನೊಳೊಲ್ಲನೊನಲ್ಲು ಕಲ್ಲನೆ,ಕನಲ್ಲು(ಅನಂಪು. ೧೩-೨೦ ವ); ತಮ್ಮ ಮಂದಿ 
ರಮಂ ಪೊಲ್ಲನೆ ಪೊಕ್ಕು (ಅಂಜಚ. ೫-೭೦); ಕಾಂವಂ, ಕಾವಂ; 
ಒಂಲನೆಯೊನಲ್ಲು, ಒಲ್ಲನೆಯೊನಲ್ಲು (ಭಾಷಾಭೂ. ೯ ವೃತ್ತಿ). 
ಒಲ್ಲನುಲಿ- ಮೆಲ್ಲಗೆ ಮಾತಾಡು; ಮೃದುವಾದ ಸದ್ದುಮಾಡು : 
ಕೌರವಬಲಮೆಲ್ಲಮೊಲ್ಲನುಲಿದೋಡಿ ವೈಕರ್ತನನ ಮ ಜಕೆ ಯಂ ಪುಗು 
ವ್ರದುಂ (ಪಂಪಭಾ. ೧೨-೧೩೫ ವ); ವಾನರೆಬಲಮೆಲ್ಲಮೊಲ್ಲನುಲಿದೋಡಿ 
(ಪ ಂರಾಮಾ. ೧೩-೮೪ ವ); ಸುರಾಸುರ ನಿಕುರುಂಬವಂಬರದೊಳೊಲ್ಲ 
ನುಲಿಯೆ (ನೇಮಿಪು. ೧೨-೪೯ ವ). "ಒಲ್ಲಗೆ? ಪರಾ. 
[ಒಲ * -ಅನೆ,. / ತೆಲು. ಒಲ್ಲನ] 
ಒಲ್ಲಭ (ನಾ). ಒಡೆಯ ; ಸ್ವಾಮಿ; ಪತಿ: ಬಲ್ಲತನವಿಲ್ಲದ ಬಆಿವಾಯ 
ಮಾತಿನ ಗೆಲ್ಲ ಸೋಲಕ್ಕೆ ಜೋರದಡಿ ಒಲ್ಲಭ ನಿಃಕಳಂಕ ಮಲ್ಲಿಕಾರ್ಜುನ 
ನವರನೊಲ್ಲನಾಗಿ (ಮೋಳಿಮಾ. ೧೮೮-೭೦೫) ; ಚಿತ್ತ ತ್ತ್ವ ದೊಲ್ಲಭನಾರು ಶೋಕ 
ವಿದೆತ್ತಲು (ನಿಭಾಗ- ೧೦-೮೮-೧೮) ; ಲಂಕಾದ್ರಿಗೊಲ್ಲಭಂ ಬಳಿಕಾಗಿ 
ಸರ್ವಸನ್ನಾಹದಿಂ ದಿಗ್ನಯಕ್ಕೈ ತಂದನು (ಪರಶು. ೧೪-೨೫), 
[< ಸಂ. ವಲ್ಲಭ] 
45| ಒಲ್ಲಭೆ (ನಾ). ಒಡತಿ; ಸ್ವಾಮಿನಿ; ಯಜಮಾನಿ: ಧರೆಯಾಣ್ಮ 
ನೊಲ್ಲಭೆಯು ಬರುವ ಮಾರ್ಗದಲಿ (ಹಮಚ. ೧೭೫). [ಆ ಸಂ. ವಲ್ಲಭಾ] 


25 


30 


35 


40 


ಓಲ್ಲಮೆ 


[ed 


೧೨೬೦ 


ಒಲ್ಲಮೆ (ನಾ). ಒಲವಿಲ್ಲದಿರುವಿಕೆ ; ಪ್ರೀತಿಯಿಲ್ಲದಿರುವಿಕೆ ; ಅಶ್ರೀತಿ: |' 


ಕೂರ್ಪರೊಲ್ಲಮೆಯಂತೆ - « » ನಿಶ್ಚಯಕ್ಕೊಳಗೆ ಕಡುಲೇಸಪ್ಪ 
ಸರ್ಮಾರ್ಗಮಂ ಬಿಟ್ಟು ನರಕದೊಳ್‌ ಶಿಜ್ಮನೆ ತಿರಿವಂತಪ್ಪ ಪಾಪಮಂ 
ನೆರಸಿದ ಮಾನಿಸರಂ (ಧರ್ಮಾ ಮೃ. ೮೨೯೪). " 
[ಜಲ್‌ + -ಅಮ್ಮೆ] 

ಒಲ್ಲಯಿಸು, ಒಲ್ಲೈಸು (ಕ್ರಿ). ಹಿಂಜರಿ; ಹಿಮ್ಮೆಟ್ಟು: ರಣರಸಿಕ 
ಕೊಡ್ಡುವೊಡ್ಡಣವ ಕಂಡೊಲ್ಲಯಿಸುವಣಿಯರಕೆ ಹಿಂದಾಗಿ ನಡೆದು 
ಬರ್ಪೆಕ್ಕಟಗರು (ಸಮ್ಮಕ್‌. ೮-೪೯) ; ಕೆಲಪೌಜು ನಿತ್ತರಿಸಲಾಣದೆ ಚೆಲ್ಲ 
ಪಿಲ್ಲಿಯಾದುದು . . . ಕೆಲವು ಪಿಂಡುಗೆದಅಿತು ಕೆಲವು ವೊಲ್ಲಯಿಸಿದತ್ತು 
(ಸಮ್ಯಕಾ. ೮-೫೧). ಒಲ್ಲೈಸು: ಎಲ್ಲಿಯ ಮಾರಿಯ ಬರಿಯ ಚಿವುಟ 
ಮತ್ತೆಲ್ಲಿಯ ಬಲುಮಿಳ್ತುವಿನ ಹಲ್ಲಟಿಗಾಡಿದವೆನುತೊಲ್ಲೈಸಿತು ಬಲ್ಲಿದ 
ನೃಪ ನಿಕುರುಂಬ (ನೇಮಿಸಂ. ೧೨-೮೨). [? + -ಇಸ್ಯು) 

ಒಲ್ಲನಣಿಗೆ "ಒಲ್ಲಣಿಗೆ? ನೋ. 

ಒಲ್ಲಿ "ವಲ್ಲಿ' ನೋ. 

ಒಲ್ಲೈಸು "ಒಲ್ಲಯಿಸು' ನೋ. 

ಒವಂಜರೆ (ನಾ). (?): ಇದರ್ಕೆ ಸಾಕ್ಷಿ ಅಗ್ಲಿ ಸರ್ನವ್ವಯರ್ಗೊಡುಮ 
ರ್ಕ್ಯೊಣ್ಣಿನ್ದರ್‌ ಒಮಣಾರ್‌ ಎನೆಬ್ಬರಾ ೩ ನವಯಸನ್ಮದೊ ಅಳದೊನೊ 
ವಂಜರೆ ವನ್ಫರೆದೊನ್ನಗೆ (ಎಕ. 2೭, ಚಳ್ಳಕೆ. ೩೩-೪೯ ; 815). [7] 

ಒವಜ "ಒವರು' ನೋ. 

ಒವಜಗೊತ್ತಳಿ (ನಾ). ಶಿಲ್ಪಿಗಳ ಸಂಘ; ಕಾರುಕರ ಸಂಘ: 
ನಮ್ಮ ಶಿಲ್ಪಕಲೆಯನ್ನು ಪ್ರತಿಮೊನೆಯಲ್ಲಿಯೂ ಮೆರೆಯಬೇಕೆಂದು ನಮ್ಮ 
ಒವಜಗೊತ್ತಳಿ ನಿರ್ಧರಿಸಿದೆ (ಸವತಿ. ೪೫). 

[ಒನಜ (೮. ಒವರು)) + ಕೊತ್ತಳಿ (ಆ ಕೊತ್ತಲಟೂ)] 

ಒನಜು, ಓಜ್ಜು (ನಾ). ಉಪಾಧ್ಯಾಯನ ವೃತ್ತಿ; ಅಧ್ಯಾಪನ; 
ಕಲಿಸುವಿಕೆ. "ಒವಜುಗೆಯ್‌' ಪರಾ. ಓಜ್ಜು: ಮತಿಕ್ರಿತಿಗಳ್ಳಿ 
ದ್ರಿಪ್ಟಿಯೆಸಿಸಿಪ್ಪುದು ತನ್ನಯ ಸೂಕ್ತಿ ಶಕ್ತಿ ಭಾರತಿಗೆ ವಿನೇಕವಂ ಕಲಿಸು 
ವೊೋಜುವೊಲಿರ್ಪುದು ಚಾರುಸತ್ಯಳಾಜ್ಞತೆ (ಎಕ. 1111, ಸೊರಬ. 
೧೪0-೬೦ ; 1198). [ಒವಜ (ಆ ಒವರು) + -ಉ] 

ಒವಜುಗೆಯ್‌ (ಕ್ರಿ). ಕಲಿಸು; ಬೋಧಿಸು: ಬವರದೊಳೇಂ ಬಲ್ಲಂ 
ಕರಮೊವಜುಗೆಯಲ್‌ ಪೆಜರ್ಗೆ [ಕಂಡು] ತನಗಣಕಿಯಂ (ಸ ಂಪಭಾ. 
೧೨-೩). [ಬವಜು * ಕೆಯ್‌,] 

ಒವಜೆ "ಓಜ್ಜ? ನೋ. 

ಒವಜ್ಜ "ಒವರು' ನೋ. 

ಒವರುು, ಒವಜ, ಒನಜ್ಜ, ಒವೈಜ್ಜ, ಓಜ್ಕ, ಓಜ್ಜು, ಓರ 
ಓವಜ (ನಾ). ೧. ಉಪಾಧ್ಯಾಯ; ಗುರು; ಆ ಚಾರ್ಯ. 
ವಿ, ಶಿಲ್ಪಿ : ಕರುವೂರೆಮ್ಟ, ಪೊಲಲ ಸ್ಥಾನಿಕ ಮಧುರೊವರುನಗಟ್ಟ 
ಶಾಸನಂ (ಎಕ. ೫2: (5), ಬೆಂಗಳೂ. ೧೫೧-೬೧; 828). ಒವಜ : 
೧. ಇನ್ನೊಲ್ವೊಡೆ ಶಸ್ತ್ರವಿದ್ಧೆಗೊವಜಂ ನೀನಾಗು (ಪಂಪಭಾ. ೨-೫೩); 
ಇನಿಸೊಳ್ಳಾಳೆಡೆಗೋದನೊದಜಕಿ ಚಟ್ಟಿನೊಳೊ [ಪಾಠಾಂ. ಳೋ)]ವಜಂ 
(ಕಾವ್ಯಾವ, ೨೨೪) ; ಶಸ್ತ್ರವಿದ್ಮೆಗೊವಜಂ ಕಣಾ (ಹೆಬ್ಬೆರ. ೨-೨೧); ರಸಿಕತೆ 
ಗಿರ್ವರುಮೊವಜರೊಲಿರ್ಪರು (ಚಂದ್ರ ವೀ. ೧೭೧-೮೧). ೨. ವೆಂಕಟ 
ನಾಯಕನ ತಂದೆ ತನ್ನ ಮಂದಿರ ರಚನೆಗಾಗಿ ಬೇಲೂರತ್ತ ಕಡೆಯಿಂದ 
ಬಲ್ಲಿದರಾದ ಒವಜರನ್ನು ಕರೆಯಿಸಿಕೊಂಡು ... ಮನೆಯನ್ನು ಕಟ್ಟ 
ದನು (ರಾಜಯೋ. ಆ). ಒವಜ್ಜ : ೧. ಚಟ್ಟಿರ ರೆವಡಿ ಒವಜ್ಜರ್‌ (ಇಳ. 
X, ೧೭೦-೪; 500). ಒವೈಬಜ್ಜ: ೨. ಜ ಕ್ಕಿಯೊವೈಜ್ಜರ ಮಗ 
ಚನ್ನ್ರಶೇಕರ (ಎಕ. ೫1, ಪಾವುಗ. ೪೫-೩; ಸು, 900). 


ಶಾ 
ಐ 


20 


ಒಸಗು 


ಓಜ: ೧. ಕನ್ನಡಕ್ಕೆ ನಾಡವರೋಜರ್‌ (ಕವಿರಾ.೧-೪೨); ಓಜರ್ಗೆಟಗಿ 
ಪೊಡೆನುಟ್ಟು ವಿದ್ಯಾಪ್ರಾರಂಭಂಗೆಯ್ದ ರ್‌ (ವಡ್ಡಾರಾ. ೩-೨೪) ; ಮತ್ತು 
ಅದ ವಿದ್ಯೆಗಳೋಜರೆ ಚಟ್ಟರೆಂಬಿನಂ ನೆರೆದುವು ತನ್ನೊಳ್‌ (ಪಂಪಭಾ. 
೨-೩೪) ; ಪಿಂದಣ ಸೋಲಮಂ ಮಜಕಿದು ಲಜ್ಜೆಯನೊಲ್ಲದೆ ಮತ್ತೆ 
ಬಂದನೇ ಪಂದೆಗಳೋಜಂ (ದಶಕು. ೨-೨೫). "ನಾಡೋಜ ' ಪರಾ. 
೨. ಪೂವಿನಂಬುಗಳಂ ಪಣ್ಣಲೆಂದು ಕಾಮದೇನಂ ಮಾಡಿದೋಜನ 
ಸಾಲೆಯಿರ್ಪಂತಿರ್ದ ಪೂವಿನ ಸಂತೆಯೊಳ್‌ (ಪಂಪಭಾ. ೪-೮೦ ವ); ಗುಡ್ಡೆ 
ದಲ್ಲೆ ಗುಡಿ ಕೊರೆದರಲ್ಲ ಕಣ್ಣಂಡ ಓಜರೆಲ್ಲ (ಹೃದಸ. ೭೨-೧೩). 
೩. ಮರಗೆಲಸದವನು: ಮತ್ತೊಂದು ದಿವಸ ಓಜರು ಕೂಡಿ ಮರ 
ದೊಳುಂ ಶಿವಲಾಂಛನವ ಮಾಡಿ (ಸ್ರಧುಪು. ೭-೪೩). ೪. ಅಕ್ಕಸಾಲೆ 
(ಕ).೫. ಕಮ್ಮಾರ (8). ಓಿಜ್ಜು: ೧. ಹಂನೆರಡು ಹಳ್ಳಿಯ ಓಜುಗಳು 
ದೇವರ ನಂದಾದೀವಿಗೆ ಗಣ ಪ ೨ (ಎಕ. ೫1, ಹೊಳಲೈ. ೫೬-೮೧; 
1220). ಹರು: ೧. ಮಠದ ಮಾಣಿಯರನೋದಿಸುವೋರುರ್ಗೆ 
ಮತ್ತರೆಂಟು (ಎಇ. 2೪, ೮೯-೪೩ ; 1060) ; ಕಾಳಿಮೋರುರ ಪುತ್ರರಪ್ಪ 
ಗೋವಿಂದಿಮೆಯ್ಯಗಳುಂ (ಕಇ. 1, ೧೯-೧೫; 1130). ಓವ ಜ: 
೧. ಚಾವುಣ್ಣೋಜಂಗಲ್ಲದೆ ಪೆಜರ್ಗ್ಗೊೋವಜವೆಸರಿದೇನೊಪ್ಪುಗುಮೇ 
(ಸೌಇಇ. IX-i, ೧೦೨-೫೬; 1064). 

[ಪ್ರಾ. ಉನಜ್ಞಯ, ಉವಜ್ಞ್ಯಾಯ (೮ ಸಂ. ಉಪಾಧ್ಯಾಯ)] 

ಒನರ್ಣ (ನಾ). [ವ್ಯಾಕ] ಒಕಾರ ಮತ್ತು ಓಕಾರ: ಅನಿಕೃತಿಗಳೆ 
ವರ್ಣಮೊ ವರ್ಣಮಂತ್ಯವೆನಿಸಿದ ನಿಪಾತಂ(ಶಮದ. ೫೬ ಪ್ರಯೋ). [ಸಂ.] 
ಒವಟಿ್‌ (ನಾ). ಸೌಳು; ಚೌಳು. 

ಬವಟನೀರ್‌ - ಸೌಳುನೀರು; ಉಪ್ಪುನೀರು: ಪುತ್ತೂರ ಪೊಲೆ 
ಯರಿಪ್ಪ ಕೇರಿಯೊವಲನೀರ ಭೂಮಿಯಂ ಸಾರಭೂರುಹಮಾಗಲೋಳಿ 
ಯೊಳಗೆ ನೆಜಕಿದ ಕೆಆಕಿಯ... ಮಾಡಿಸಿ (ಎಇ. 20೭120, ೨೦೮-೧೦ ; 
10ನೆಯ ಶತ). ಒವಬನೆಲ - ಸೌಳು ನೆಲ; ಉಪ್ಪುನೆಲ: ಒವಟ 
ನೆಲನಂ ಪಿರಿದುಮಾಯಾಸದಿಂ ಸುಕ್ತೇತ್ರಂ ಮಾಡಿಸಿ (ಎಇ. 20೭%, 
೨೦೮-೧೩ ; 10ನೆಯ ಶತ). "ಸವಳ್‌' ಪರಾ. 

[ದೇ. ॥ ತಮಿ. ಮಲ. ಉವರ್‌ ; ತುಳು. ಉಬರ್‌, ಉಬಾರ್‌; 
ಗೊಂಡಿ. ಒವರ್‌] 


50 ಒನಖುಪ್ಪುನೆಲ (ನಾ). ಸೌಳುನೆಲ; ಉಪ್ಪುನೆಲ: ಒವಲುಪ್ಪ 


ನೆಲದಾ ಭೂಮಿಯನೊಳಕೊಂಡಗಲಟನಗಲೌಸಿ (ಎಇ. 2೧೭1೫, ೨೦೮-೧೫೭ 
10ನೆಯ ಶತ). [ಒವರ್ಜ್‌ + ಉಪ್ಪು * ನೆಲ] 

ಒವೈಜ್ಜ "ಒವರು' ನೋ. 

ಒನೆ "ಒಲಕ್ತಿ ನೋ. 


55 ಒಶ (ನಾ). ಸ್ವಾಧೀನ; ಅಂಕೆಗೆ ಒಳಪಟ್ಟುದು: ನಾಲಗೆಯ ಸವಿ 


ಸುಖಕೆ ಚೀಲವನು ತುಂಬಿದರೆ. . .ರುಜೆಗಳಿಂ ಕಾಲನೊಶನಕ್ಕು (ಸರ್ವಜ್ಞ. 
೨೦೧೫) ; ಸೂರೆಹೋಯಿತು ಪುಣ್ಯ ಮಾರಿತು ಎನ್ನೊಶಮಾಕೊಬ್ಬರ 
ಕಾಣೆ ಆರು ಎನ್ನವರಿಲ್ಲ (ಮೋಕ್ಷದೀ. ೩೩-೧೬); ದೈವಾನುಗ್ರಹದ 
ನಿರಿಗೆಯಂ ಮಾರ್ದಪರೆ ಮಾನವರಿಗೊಶವಹುದೆ (ಪರಶು. ೮-೩); 
ಭಟರು ತಮ್ಮೊಶವಿಲ್ಲದಾಗಿ ರಥದಿಂದಿಳಿದು (ತುರಂಗ. ೫೧-೯). 
[« ಸಂ. ವಶ] 

ಒಸಗು (ಕ್ರಿ). ಸಂತೋಷಪಡು; ನಲಿ; ಹಿಗ್ಗು: ಎಸೆದ ಶೂಲದ 
ಮುಂದೆ ಒಸಗಿ ಬಹುವೇಗದಿಂ ಹಾಯಬಹುದು ಕೆಟ್ಟು ನೆಂಟಿರ ಸೇರು 
ವುದು ಬಹು ಕಠಿನ (ಪುರಂದ. ೩-೭೮-೧); ಕಿವಿಮಾತ ಸೊಗಸೇನು ಆಡಿ 
ದ್ಹಾಡುವುದೇನು ಹಳೆ ಹೊಸ ಮುದ್ದಾಟ ಒಸಗುತಿರೆ (ಸಖೀಗೀ. 


(1) 


೩-೬೨), 


ಒಸಗೆ 


ಒಸಗೆ (ನಾ). ೧. ಶುಭ; ಮಂಗಳಕಾರ್ಯ ,; ಉತ್ಸವ: *ಉತ್ಸವಃ, 
ಮಹಃ, ಕ್ಷಣಃ- ಈ 4 ಒಸಗೆ* (ಹಲಾಯು. ೧೨೬-೭೮); ಅಂತಪ್ಪ 
ಒಸಗೆ ಉತ್ಸಾಹಂಗಳ್ಗಿ (ಎಇ. ೫x೪, ೧೯೧-೧೬ ; 725) ; ಜನಪತಿಗೆ ವೊಸ 
ಗೆಯಂ ಪುರಜನಮೆಲ್ಲಂ ಬೀಜುತಿರ್ಪರ್‌ (ಕನಿರಾ. ೧೧೯೬) ; ವಿವಾಹ 
ದೊಸಗೆಯೊಡನೆ ಪಟ್ಟಬಂಧದೊಸಗೆಯೆಂ ಮಾಡಿ (ಪಂಪಭಾ. ೧-೧೦೮ ವ). 
೨. ಸಂತೋಷ; ಪ್ರಸನ್ನತೆ; ಅನುಗ್ರಹ: ತನ್ನ ಪ್ರಾಣವಲ್ಲಭೆಯೊಡ 
ನಿರ್ದಂದಿನ ಮುಳಿಸೊಸಗೆಗಳಂ ನೆನೆದು (ಪಂಪಭಾ. ೪-೧೦೬ ವ); 
ಚೋದ್ಮಮಿದೆನೆ ಮುನಿಸುಮನೊಸಗೆಯುಮನೊಡನೊಡನೆ ಮೆಜಕಿವಂ 
ಭೂಪಂ (ಪುಸ್ಪಶು. ೯-೩೯). ೩. ಕಾಣಿಕೆ; ಉಡುಗೊರೆ; ಗೌರವ: 
ಆರೊರ್ವರರಸಿಯಟಕ್ಕಿಯಂ ಮಟ್ಸ್ಸಿಸಿ ದುಃಖಮಂ ಮಜಕಿಯಿಸುವೊರ 
ವರ್ಗೊಸಗೆ[ಪಾಠಾಂ. ರ್ಗಾಸೆ]ಯಂ ಮಾಡುವೆಂ (ವಡ್ಡಾರಾ. ೧೧೮-೧೨); 
ನಿನಗೊಸೆದೇನಂ ಕುಡುವುಡೆಂದೊಡೆಂದಳ್‌ ಮಕ್ಕೆ ಳೊಸಗೆಯನೆನಗೀವುದು 
(ಪಂಪಭಾ. ೧-೧೩೯).೪. ಶುಭಸಮಾಚಾರ, —ಸಂದೇಶ, ಸುದ್ದಿ: 
ಧನಂಜಯನ ಬರನಿನ ಸಂತಸಜೊಸಗೆ ಪಡೆಮಾತಂ ಮುಂದುವರಿದಆಫು 
ವಂತೆ (ಸಂಪಭಾ. ೪-೩೨ ವ); ಚಿತ್ತೈಸು ದೇವ ದೊಡ್ಡೊಸಗೆ ಕುಮಾರ 
ನುತ್ರತ್ತಿಯಾದನು ನಿಮಗೆಂದು (ಭರಚ. ೨೫-೮೯). ೫. ಆಹ್ವಾನ; 
ಕರೆ: ಅಂದಿನ ಉತ್ಸವಕ್ಕೆ ಒಸಗೆ ಬಂದಿದೆಯೆಂದು ಶಾಂತಲೆಗೆ ಹಿಂದಿನ 
ದಿನವೇ ತಿಳಿದಿದ್ದಿತು (ಕಾಂತಲಾ. ೩೯). ೬. ಯಶಸ್ಸು; ಕೀರ್ತಿ: “ಒಸಗೆ 
ಜಸ ಕೀರ್ತಿಯಕ್ಕುಂ? (ಕವಿಕಂ. ೨೫೭) ; ಮಾಗಧನಂ ಗೆಲ್ಲೊಸಗೆಗೆ 
ರಾಗಿಸಿ ಜಳರಾಶಿ ನಿನಗೆ ಸೇಸಿಕ್ಕುವವೊ ಲ್‌ (ಆದಿಪು. ೧೨-೧೨೧). 
೭. (ಮದುವೆಯ) ತೆರಿಗೆ: ಪೆರಿಯಾ ಒಸಗೆಯುಂ ಅಲವಣವುಂ 
ಅಪುತ್ರಕ ಪೊರುದುಮಾನ್ವಿಟ್ಬಾರ್‌ (ಎಕ. ೪11, ಶಿಕಾರಿ. ೧೫೪-೫ ; 685); 
ಸೇಸೆ ಒಸಗೆ ಮನಕರೆ ಕೂಟಕ, ,, ಯಿವೊಳಗಾಗಿ ಹಲವು ಮಹಿಮೆಗಳಂ 
(ಮೈಆರಿ. ೧೯೩೨, ೧೬-೩೦ ; 1069), 
ಒಸಗೆಕಳುಹಿಸು - ಸುದ್ದಿ ಅಥವಾ ಸಂದೇಶವನ್ನು ಕಳಿಸು: 
ಎಲ್ಲ ಮಲೆಗಳಿಗೂ ಒಸಗೆಕಳುಹಿಸಿದ್ದ (ಕುಡಿಕೂ. ೩). ಒಸಗೆಹಾಳು - 
ಪ್ರಥಮಖುತುವಾದವಳಿಗೆ ಆರತಿಮಾಡಿ ಕಾಣಿಕೆಕೊಡು. 
[ದೇ.1 ತುಳು. ಒಸಗೆ, ಒಸಯ, ಒಸಯೆ ; ತೆಲು. ಒಸಗು, ಒಸವು] 
ಒಸೆಗೆಕಾಅ (ನಾ). ೧. ಸಂತೋಷವನ್ನು ಉಂಟುಮಾಡುವವನು : 
ಜೀವದೊಡೆಯನೆ ರತಿರಾಗದೊಸಗೆಕಾಜನೆ (ವರ್ಧಚ. ೭-೨). ೨. ಸಂದೇಶ 
ಮುಟ್ಟಿಸುವವನು; ಸಂದೇಶವಾಹಕ. [ಒಸಗೆ -ಕಾಜ] 
ಒಸಗೆದಮ್ಮಟೆ (ನಾ). ಉತ್ಸವದಲ್ಲಿ ಬಾರಿಸುವ 'ತಮ್ಮಟಿ: ಭೂರಿಯ 
ನೀವರೆಂದೊಸಗೆದಮ್ಮ ಟಿವೊಯ್ಸುತೆ ಬೀದಿ ಬೀದಿಯೊಳ್‌ (ಮೈಸೂಮೆ. 
೪-೬೫). [ಒಸಗೆ + ತಮ್ಮಟಿ] 
ಒಸಗೆದೇರ್‌ (ನಾ). ಉತ್ಸವದ ರಥ; ವೈಭವವುಳ್ಳ ರಥ: ಶ್ರೀರಾಮ 
ನೊರ್ವನೆಯೆ ತನ್ನೊ ಸಗೆದೇರಿಳಿದು ನಡೆದಂ (ಶ್ರೀರಾಮಾ, ತನ್ನ 
[ಒಸಗೆ * ತೇರ್‌] 
ಒಸಗೆದೋರಣ (ನಾ). ಉತ್ಸವಕಾಲದಲ್ಲಿ ಕಟ್ಟುವ ತೋರಣ: ಅಲ್ಲ 
ಲ್ಲಿಯೊಸಗೆವಾಡೊಸಗೆದೋರಣ ಮತ್ತಲ್ಲಲ್ಲಿಯೊಸಗೆಯ ವಾದ್ಯ ಅಲ್ಲಲ್ಲಿ 
ಮಂಗಳಗಾನವಿಲ್ಲದ ಮನೆಯಿಲ್ಲ (ರಾಮವಿ.೧೧-೫೫). [ಒಸಗೆ* ತೋರಣ] 
ಒಸೆಗೆದ್ರಮ್ಮ (ನಾ). (ಮದುವೆಯ) ತೆರಿಗೆಯ ಹೆಣ; ಅನಿತಜಕಿೊಳಿಲ್ಲ 
ಮೊಸಗೆ ದ್ರಮ್ಮಂ ಮೂಲಂ (ಇಆ. 2೭11, ೨೨೩-೭ ; 929). 
[ಒಸಗೆ + ದ್ರಮ್ಮ] 
ಒಸೆಗೆನೀರ್‌ (ನಾ). ಮಂಗಳೋದಕ;  ಮಂಗಳನ್ನಾ ನ: ಅತ್ತಲೊಸಗೆ 
ನೀರ ಮಿಂದ ಕೃಷ್ಣಗೆ ಸಖರೊತ್ತಿಲಿ ಕುಳಿತು ಸಿಂಗರಿಸೆ (ನರು. pe 
[ಒಸಗೆ 4 ನೀರ್‌] 


೧೨೬೧ 


ಒಸೆಗೆವೋಲೆ 


ಒಸಗೆನುಡಿ (ನಾ). ಶುಭ ಸಮಾಚಾರ; ಸಂತೋಷದ ಸಂದೇಶ: 
ಒಸಗೆನುಡಿ ತಂದಿಹೆನು ನಾನೊಂದ (ಹೊಂಗಳು. ೧೫-೨). 
[ಒಸಗೆ 4 ನುಡಿ] 
ಒಸಗೆಯೋಕುಳಿ (ನಾ). ಮಂಗಳ ಪ್ರಸಂಗದಲ್ಲಿ ಎರಚುವ ಓಕುಳಿ ; 
ಇಳಿದು ಬಂದುದು ಬಯ್ಸು ಪಡುವಣ ಮುಗಿಲ ಮಂಚಕ್ಕೆ ಒಸಗೆಯೋ 
ಕುಳಿಯಾದುದಾ ಡೆಸೆಗೆ ಕಡಲನೀರ್‌ (ಶ್ರೀರಾಮಾ. ೫೪೫-೧೨೯). 
[ಒಸಗೆ + ಓಕುಳಿ] 
ಒಸಗೆಯೋಲೆ "ಒಸಗೆವೋಲೆ” ನೋ. 
ಒಸಗೆವಡಿಸು (ಕ್ರಿ). ಸಂತೋಷಪಡಿಸು : ಕಪೀಶನಾ ರಾಕ್ಷಸವಿಪಕ್ಷಿಯ 
ಬಂಧುಕೃತ ,ದಲೊಸಗೆವಡಿಸಿದನುಚಿತ ಸೇವಾಭಾವ ಭಕ್ತಿಯಲಿ (ತೊರರಾ. 
೪-೨-೧). [ಒಸಗೆ + ಪಡ್ಕು * -ಇಸ್ಕು] 
ಒಸಗೆವರ್‌ (ಕ್ರಿ). ಶುಭವುಂಟಾಗು ; ಹಬ್ಬವಾಗು : ಭುವನಕ್ಕೆಲ್ಲ 
ಮೊಸಗೆವರ್ಪಂತೆ ಬಂದ ವಸಂತದೊಳ್‌ (ಪಂಪಭಾ. ೫-೩೫ ನ). 
[ಒಸಗೆ 4 ಬರ್ಕ್‌) 
ಒಸಗೆವೇಣೆ (ನಾ). ಮಂಗಳವಾದ್ಯ ; ಶುಭವಾದ್ಯ : *ಒಸಗೆವಣಕಿ 
ಬದ್ದವಣಮದು? (ಕವಿಕಂ, ೧೭೮) ; ಅಲ್ಲಲ್ಲಿಗೊಸಗೆವಣಕಿ ಮತ್ತಲ್ಲಲ್ಲಿಗೆ 
ಶಂಖಪಟಿಹಭೇರೀರವಂ (ಧರ್ಮಾಮೃ. ೮-೨೧೬) ; ಅಮರರೊಸಗೆವಣಕಿ 
ಬಾಜಿಪಿನಂ (ಜಗವಿ. ೩-೬೯) ; ಅಖಿಳ ಲೋಕೇಶ್ವರರು ಹೊಯ್ಸಿದರೊಸಗೆ 
ವಜಕೆಗಳ ನಿಜಪುರಂಗಳಲಿ (ತೊರರಾ. ೬-೩೬-೬೬); ಪೊಜಮಟ್ಟನವನಿಪ 
ನೊಸಗೆವಣಕಿ ಮಸಗಲು (ಜೈ ಮಿಭಾ. ೫-೨). [ಒಸಗೆ + ಪಜಕ್ವಿ) 
ಒಸಗೆವಾಡು (ನಾ). ಮದುವೆ ಮೊದಲಾದ ಸಂತೋಷ ಕಾಲದಲ್ಲಿ 
ಹಾಡುವ ಹಾಡು: ಮದವಕ್ಕಳನುತ್ಸಹಮೊದವೆಯೊಸಗೆವಾಡಂ ಪಾಡುತ 
(ಜಯಕಾ. ೮-೪೦) ; ಕಿನ್ನರಕಾಂತೆಯರೊಸಗೆವಾಡನು ಪಾಡೆ (ನೇಮಿಸಂ. 
೩೨-೬೧). [ಒಸಗೆ + ಪಾಡ್ಯು] 
ಒಸೆಗೆವಾತು (ನಾ). ಸಂತೋಷದ ಸಮಾಚಾರ; ಒಳ್ಳೆಯ ಸುದ್ದಿ 
ಶುಭಸಮಾಚಾರ : ಪಾಂಡವರನಿಕ್ಕಿದೊಸಗೆವಾತನೀಗಳೆ ಕೇಳಿಸುವೆ 
ನೆಂದು (ಪಂಪಭಾ. ೧೩-೧೦೫ ವ); ಒಸಗೆವಾತಂ ಪೇಲ್ಗಿವಂಗೆ ಮಚ್ಚು 
ಗೊಟ್ಟು (ಕಾದಂ ಪೂ, ೪೨೮); ಅರ್ಜುನ ಬಂದನೆಂದೆಂಬೊಸಗೆವಾತಿನ 
ಲೂರ ಸುಳಿದರು ದೂತರೆಲ್ಲಲ್ಲಿ (ಕುವ್ಯಾಆ. ೩೬-೧೦೪). 
[ಒಸಗೆ + ಮಾತ್ತು) 
ಒಸೆಗೆವೆರಸು (ಅ). ಸಂತೋಷದಿಂದ ಕೂಡಿ; ಉತ್ಸಾಹಗೊಂಡು ; 
ಸಡಗರದಿಂದ: ದ್ರುಪದನಂದನಂಗೆ ಬಚಿಿಯನಟ್ಟ ಬರಿಸಿ ಪಿರಿದು 
ಮೊಸಗೆವೆರಸು ತಾನೆ ವೀರಪಟ್ಟಿ ಮಂ ಕಟ್ಟ io ೧೧-೫ ವ). 
[ಒಸಗೆ + ಚೆರಸ್ಕು) 
ಒಸೆಗೆವೇಳ್‌ "ಒಸಗೆವೇಟ್‌? ನೋ. 
ಒಸಗೆವೇಖ್‌, ಒಸಗೆವೇಳ್‌, ಒಸಗೆಹೇಳು (ಕ್ರಿ). ಒಳ್ಳೆಯ ಸುದ್ದಿ 
ಯನ್ನು ತಿಳಿಸು; ಶುಭವನ್ನು ನುಡಿ: ಅರಗಿಳಿಗಳ ರವಮಂ ಪಂಜರ 
ದೊಳಗಿದೊ ೯ ಸಗೆವೆೇಯ್ದಿ ಮಾಣಿಸೆನುತ್ತುಂ (ಕಾದಂಉ. ೨೭). 
ಒಸೆಗೆನೇಳ್‌ : ಲಂಕೆಯಂ ಸುಟ್ಟು ಬಂದೊಸಗೆವೇಳ್ದನಿಲಜನನಸುರಾರಿ 
ಮನ್ನಿಸಿದನು (ಜೈಮಿಭಾ. ೧೮-೬). ಒಸಗೆಹೇಳು : (8). 
[ಒಸಗೆ + ಪೇಟ್‌] 
ಒಸಗೆವೋಲೆ, ಒಸಗೆಯೊ ಲೆ (ನಾ). ಶುಭಸಮಾಚಾರವನ್ನು 
ತಿಳಿಸುವ ಓಲೆ: ರಾಯನು ಮನದಿ ಘನಹರುಷಮಂ ತಾಳಿ, ಕೆನೆವಾಲು 
ಸಕ್ಕರೆಯು ನೆರದವೋಲ್‌ ಆಯಿತೆನ್ನು, ರಸವಾಟಕಿಯ ಮೇಲೆ ಜೇನಿಟ್ಟಿ ವೋ 
ಲಾಯಿತೆನ್ನು, ಒಸಗೆವೋಲೆಗಳನ್ನು ದೆಸೆದೆಸೆಗೆ ಕಳುಹಿದನು (ಚೋರಕ.ಕ). 
ಒಸಗೆಯೋಲೆ : (ಕ). [ಒಸಗೆ + ಓಲೆ] 


ಒಸೆಗೆಹೇಳು 


ಒಸೆಗೆಹೇಳು "ಒಸಗೆವೇಟ್‌? ನೋ. 
ಒಸೆಡು, ಒದಡು (ನಾ). ೧. ಹೆಲ್ಲುಗಳಿಗೆ ಆಧಾರವಾಗಿರುವ ಮಾಂಸ 
ಖಂಡ; ದಂತಪಹೀಠ: ಬಿಡುವಾಯ್‌ ಮಿಕ್ಕುದ್ದ ಮಾಗಿರ್ಪೊಸಡು 
ಚೆರಳಿನಲ್‌ 'ಕೊಂಕುಮೂಗು... ಕೂಡೆ ನಿರ್ಭಾಗೈಯಕ್ಕುಂ 
(ಲೋಕೋಪ. ೧೧-೫೮) ; ಪಲ್ಲಿಂಗೆ ಪಾಲಂ ಬಿಟ್ಟೊಡೊಸಡೆಲ್ಲಮಂ ದೈವಂ 
ತಿಂದುದೆಂಬಂತೆ (ಧರ್ಮಾಮೃ, ೨-೯೪) ; ಮೊಸಳೆಯೊಸಡುಗಳ ಕರ್ಣಿ 
ಕಾರಮಂ (ಅಟ್ಟಿಮ. ೮-೧೨) ; ತುಡುಗುಣಿಯ ನಾಯೊಂದುಯೆಲುವನು 
ಕಡಿಯುತಿರಲೊಸಡೊಡೆದು ನೆತ್ತರು ನಿಡುರಸನೆಗಿನಿದಾಗಲದು ಸವಿ! 
ಯೆಂದು ಬಿಡದಂತೆ (ಸಾಳ್ವಭಾ. ೧೦-೫೦). ಒದಡು: ೧. (8).೨. ತುಟ 
(ಕಿ). [ದೇ. | ತಮಿ. ಉದಡು] 
ಒಸರ್‌,, ಒಸರು, (ಕ್ರಿ). ಜಿನುಗು; ಸೋರು ; ದ್ರವಿಸು; ಕರಗಿ ಹರಿ: 
* ಒಸರ್‌-ಸ್ರವಣೇ (ಸುರಿ)? (ಶಮಧಾ) ; ರಸಮೊಸರ್ವನ್ನೆಗಂ ತಗುಳೆ 
ಪಾಡುವ ಗಾಣರ ಗೇಯಂ (ಪಂಪಭಾ. ೧೧-೪); ಮುತ್ತುಗಳೊಸರ್ದುವೆ 
ನಿಪ್ಪ ಹಿಮೋದಕೆಂಗಳಂ... ತೆಕ್ಕನೆ ತೀನಿ ತಂದು (ಕಾದಂಪೂ. ೧೭೩); 
ಧನಧಾನ್ಯ ಕ್ಷಯಮಕ್ಕು ಮಾಮರನೊಳಂ ಪಾಲ೯ೀರೊಸರ್ತಿರಿನಂ 
(ರೊ ಕೊಪ. ೪-೫೨); ಎಳಗಾಯಿಂದೊಸರ್ವೆಳನೀರ್ಗಳ್‌ (ಕಬ್ಬಿ ಕಾ. 
೨೨). ಒಸೆರು: ಒಸರುತಿಹ ಕಂಬನಿಗಳ್‌ (ಕುವ್ಯಾಆ. ಓರಿಇ. ೨೦-೨೯); 
ಹಸುಳೆಮಾಯಣನುಸುರಿದ ಕೃತಿಯೊಳು ನವರಸ ಪರಿಪೂರಿತವಾಗಿ ಒಸರು 
ವುದು (ಅಂಜಚ. ೧-೧೧೧); ಗುಂಡಾಕ್ರಿಗೆ ಶಿಲೆವೊಸರುವುದಿದು ಘನವೆ 
(ಭರಚ. ೧-ಆ೮); ಅವನ ಒಂದೇ ಕಣ್ಣಲ್ಲಿ ನೀರು ಒಸರಿತ್ತು (ಹಳ್ಳ ಹಾ. ೮೫). 
ಒಸರಿಹೋಗು - ಬಸಿದುಹೋಗು : ಬದುಕುವ ಶಕ್ತಿಯೇ ಒಸರಿ 
ಹೋಗಿ (ಮೂರುದಾ. ೧೭೯). "ಊಟ್ಯು' ಪರಾ. 
[ದೇ. ॥ ತುಳು. ಒಸರ್‌] 
ಒಸೆರ್‌್‌, ಒಸರು (ನಾ). ೧. ಜಿನುಗುವುದು; ಸ್ರಾವ; ದ್ರವಣ: 
ಅತಂಗಪರಾಜಿತನೆಂದಿಟ್ಟಿ ರಮರ್ದಿನೊಸರಂ ಪೆಸರಂ (ಅರ್ಧನೇ. ೨-೨೮). 
ಒಸರು : ೧. ಶಶಿಕಿರಣಗಳ ಶುಭ್ರಕೆ ... ಪೊಸಕಗ್ಗಲ್ಲುಗಳೊಸರವು 
ಕಣ್ಗೆ ರಾಜಿಸಿದುದನೇನವಣ್ಣಿಸುವೆ (ಕಂನವಿ. ೨೦-೫). ೨. ಚಿಕ್ಕಪ್ರವಾಹ ಸ 
ಎರಡು ಗುಡ್ಡಗಳ ನಡುವೆ ಒಸರು ಸಿಕ್ಕಿತು (ದೇವಮ. ೭೭). ೩. (ಕರಾ) 
ಒರತೆ; ಚಿಲುಮೆ. [ಆ ಒಸರ್‌,. / ತುಳು. ಒಸರ್‌] 
ಒಸರಾಯು (ಕ್ರಿ). ಹಸಿಯಿಲ್ಲದಾಗು; ಒಣಗು ; ಆರಿಹೋಗು : ಎಚ್ಚು 
ಪಾಯ್ವ ಕಡೆಗಣ್ನೊಸರಾಜುವ ಬಾಯ್‌ (ಕಬ್ಬಿಕಾ. ೩೩೨). 
[ಒಸರ್‌, + ಅಣು] 
ಒಸರಿಕೆ (ನಾ). ಜಿನುಗುವುದು ; ಸ್ರಾವ; ದ್ರವಣ : ಹಿಮರುಚಿಕಾಂತ 
ದೊಸರಿಕೆಯ ಕಾಲುವೆಯ ತಿದ್ದಿದನು 'ಕರ್ಪುರವಾಳೆಯೆಲೆಯಲಿ ಬೀಸಿ 
ದನು (ತೊರರಾ. ೩-೧೧-೪೬). (ಒಸರ್‌, + -ಇಕೆ) 
ಒಸರಿಸು (ಕ್ರಿ). ಬಸಿ; ಒಸರುವಂತೆಮಾಡು. «ಒಸರಿಸುಹ' ಪರಾ. 
[ಬಸರ್‌, 4 -ಇಸ್ಯು) 
ಒಸರಿಸುಹ (ನಾ). ಜಿನುಗುವಂತೆ ಮಾಡುವುದು : “ಸ್ಕಂದ, ರೀತಿ- 
ಒಸರಿಸುಹ? (ನಾಚಿರಾ. ಕಿ). [ಒಸರಿಸು * -ಹ್ಮ) 
ಒಸರು, "ಒಸರ್‌್‌' ನೋ. 
ಒಸರು "ಒಸರ್‌್‌' ನೋ. 
ಒಸರುನೀರು (ನಾ). ಚಿಲುಮೆಯ ನೀರು; ಒರತೆಯ ನೀರು: 
ಅಂಗಡಿ ವ್ಯಾಪಾರ ಒಸರುನೀರಿನ ಹಾಗೆ (ಗಾದೆ). 
[ಒಸರು (ಆ ಸರ್‌) * ನೀರು (ಆ ನೀರ್‌)] 
ಒಸರ್ಗಣ್‌ (ನಾ). ನೀರು ಸುರಿಯುವ ಕಣ್ಣು; ಅಳುವ ಕಣ್ಣು. 
"ಒಸರ್ಗಣ್ಣಿ' ಪರಾ. [ಒಸರ್ಕ್‌ 4 ಕಣ್‌] 


೧೨೬೨ 


ಲಾ 


45 


ಒಸೆ 


ಒಸರ್ಗಣ್ಣಿ: (ನಾ). ನೀರು ಸುರಿವ ಕಣ್ಣುಗಳನ್ನುಳ್ಳವಳು; ನೀರು 
ಗಣ್ಣವಳು : ಪೊಡರದಿರೊಸರ್ಗಣ್ಮಿ ನಿಟ್ಟುಸಿರಿ ನೋಡಿದಳ್‌ (ಸೌನಂದ. 
೪-೧೯). [ಒಸರ್ಗಣ + -ಇ್ಕ] 
ಒಸರ್ಗಲ್‌ (ನಾ). ಕರಗಿ ನೀರು ಬಿಡುವ ಕಲ್ಲು; ಚಂದ್ರಕಾಂತ ಶಿಲೆ: 
*ಚಂದಗಲ್‌ ಕುಳಿರ್ಗಲ್ಲೆನಲೊಸರ್ಗಲ್‌ * (ಚತುನಿ. ೧೧೦); ಅನಂತ 
ರಮಾ ಕಾಂತೆಯರ್‌ ಸರಸ್ಸಿಗಿಚಿತಂದು ಪಾಸಿನೊಸರ್ಗಲ್ಲ ಮೇಲೆ ತಿಲ 
ತಂದ ಪೂಗಳಂ ಬೈತಿಟ್ಟು (ರಾಮಾಶ್ವ. ೧೨೩-೯). [ಒಸರ್‌, * ಕಲ್‌] 
ಒಸರ್ಚು (ಕ್ರಿ). ಕರಗಿಸು; ನೀರಾಗಿಮಾಡು : ಚಂದ್ರಿಕೆಯೆಂಬ ಚಂದ್ರ 
ಕಾಂತಕಲಶಂಗಳನಾಶ್ಮೀಯ ಮುಖಚಂದ್ರಸ್ಮೇರ ಚಂದ್ರಿಕೆಯಿನೊಸರ್ಚಿ 
(ಚಂದ್ರಪು. ೧೧-೧೪೫ ವ). [ಒಸರ್‌ ಇ -ಡು) 
ಒಸರ್ತರ್‌ (ಕ್ರಿ). ಜಿನುಗು; ನೀರಾಗಿ ಸುರಿ: ರಸಮೊಸರ್ತರ್ಪೆ ಪಣ್ಗಳ್‌ 
ಸಮಂತಿಟ್ಟಳಮಪ್ಪಾಮ್ರ ಪ್ರತಾನಂ ಬನದೊಳವಿರಳಂ ಶೋಭಿಸುತಿರ್ಪು 
ಡೆತ್ತಂ (ಕುಸುಮಾ. ೧-೮೯). `[ಒಸರ್‌ 4 ತರ್‌] 
ಒಸರ್ದಾಣ (ನಾ). ನೀರು ಒಸರುವ ಸ್ಥಳ ; ಒರತೆ: ಬತ್ತೆ ತೆರ್ಪಂಬಡೆ 
ದಜುಗೆಜಕಿಗಳ್‌ ಬೀಡೆವೋಗಿರ್ದ ತಣ್ಣೀರೊಸರ್ದಾಣಂ ಬಾವಿಯಾದೆತ್ತು 
(ಜಗವಿ. ೧೭-೬೨); ತಾಜಲೊಸರ್ದಾಣ ಮಹಾಗ್ರಹಂ ತೊಕಿ ಕೊಳಂ 
* -. ರೆಯ್ಕಮಾ ಬೆಟ್ಟಿ ದೊಳ್‌ (ಸೂಕ್ತಿಸು. ೩-೨). [ಸರ್‌ 4 ತಾಣ] 
ಒಸೆವಂತ (ನಾ). ವಸಂತ: ಇಂತಿರಲ್ಕೊಸವಂತ ರುತುವಿನೋಳ್‌ ಭೂಪ 
ನಿಶ್ಚಿಂತೆಯೋಳ್ಲೀಕ್ಷೆಯ ಧರಿಸಿರಲ್ಕೈ (ತುರಂಗ. 'ಆ೧-೧೬). 
[< ಸಂ. ವಸಂತ] 
ಒಸು (ನಾ). ಅಷ್ಟವಸುಗಳಲ್ಲಿ ಒಬ್ಬ: ಹೇ ಕರುಣಿ ಭೀಷ್ಮನ್ನ-ಜನನಿ 
ನಾಕೆರಡೊಸುಗಳ ಸಾಕಿ ನೀ -ಗರ್ಭದಿ (ತೀರ್ಥಮ. ೧೯-೧೫). 
[< ಸಂ. ವಸು] 
ಒಸೆ (ಕ್ರಿ). ೧. ಒಲಿ; ಪ್ರಸನ್ನಪಾಗು; ಮೆಚ್ಚು: *ಒಸೆ- ಪ್ರಸನ್ನತ್ವೇ 
: (ಪ್ರೀತಿಸು)? (ಶಮಧಾ) ; ಒಸೆಗೆ ಮೇಣ್‌ ಮುನಿಗೆ ಮೇಣ್‌ (ಕನಿರಾ. 
`- ೧೩೫); ಸಾರ್ತಂಡೆವಂ ಕಾಲ್ವಿಡಿದೊಡಮೊಸೆಯೆಂ (ಕಾದಂಉ. ೫೮೩); 
ಒಸೆದು ಹುಟ್ಟಿಸುವ ಪಾಲಿಸುವ ಮರ್ದಿಸುವ ಸತ್ವಸಮರ್ಥನೆನಿಪ ನೀನೇ 
ತಪ್ಪ ಹೊಟಕಿಸಿ ದಟ್ಟಸುವಡೆ (ಹೆಚಕಾ. ೮-೧೦). ೨. ಅನುಗ್ರಹಿಸು; 
ದಯಪಾಲಿಸು: ಮಹಜ್ಜನಮೊಸೆದುಕೊಟ್ಟ ಕಟನಿ (ಎಕ. ೫ (5); 
` ಮುಳಬಾ. ೧೫೬-೭; 8ನೆಯ ಶತ); ನಿನಗೊಸೆದೆಂ ಬೇಡಿಕೊಳ್‌ (ವಡ್ಡಾರಾ. 
೧೨೮-೪); ಒಸೆದು ನಿನ್ನವರೆಂದು ಬಗೆವರೆ ಬಸಿದು ಬೀಳುವ ಕೃಪೆಯ 
ನೀ ತೋಜಸೆ (ಕುವ್ಯಾಸ. ೧೪-೧೨೭). : ಹಿಗ್ಗು; ಸಂತೋಷಪಡು; 
ಆನಂದಿಸು: ಬ್ರಹ್ಮಚಾರಿ ತಪಂಬಟ್ಟನೆಂಬುದಂ ಕೇಳ್ದೊಸೆದು (ವಡ್ಡಾ ರಾ. 
೭೯-೧೧); ನೀರೊಳಾ ಬಾಳನನಾದಮಾದರದೆ ಕಂಡೊಸೆದಂ ನಿಧಿಗಂಡನಂತೆ 
ಫೋಲ್‌ (ಪಂಪಭಾ. ೧೯೬); ಪರಮೇಶ್ವರಿ. ಮಗನನಂದು ಪೆತ್ತಂಕೊಸೆ 
*ದಳ್‌' (ಅಜಿಪು. ೩-೧೫); ಸಕಲ ರಾಗಂಗಳಿಂದೊಸೆದು ತುಂಬುರ ನಾರೆದರ್‌ 
ಪಾಡುತಿರ್ದರ್‌ (ಚೆ ಬ ಪು. ೨-೨೮). ೪. ಶೋಭಿಸು; ಸೊಗಸು: 
ತಮಸ್ತಮ ಮಂ ತೆರಳ್ಜಿಬಂದೊಸೆದಿನನೇಜುವಂತುದಯಪರ್ಬ್ಬ(ರ್ವ್ವ) 
ತಮಂ (ಇಆ. ೪, ೧೫-೧೪ ; 1019); ಕಪಾಲಿಯೆಂಬಂ ಗೊರವಂ... 
ಪಿರಿಯನೆಂದೊಸೆದಿರ್ದಂ (ಧರ್ಮಾ ಮೃ. ೧೨-೧೨೩) ; ದಿವಿಜನೊರ್ವಂ 
ತಳತಳಿಸುತ್ತೊ ಸೆದಿರದೆಯ್ದಿದನು (ಜಯಕಾ. ೩-೬೭). 
ಒಸೆದೊಸೆದು (ದ್ವಿರುಕ್ತಿ) : ತೆನೆಗಳಂ ತಿಜಕಿತಿಜಕದು ತಂದು ತಂದು 
ಒಸೆದೊಸೆದು ಹೊ ಸೆಹೊಸೆದು ರಸವುಳ್ಳ ... ಅವಲನಿತ್ತು (ಸಿದ್ಧರಾ. 
೨-೨೯) ; ಸುರುಚಿರೋಕ್ಲಿಗಳಿಂದೊಸೆದೊಸೆದು ವರ ಸುಧಾಂಭೋರಾಶಿ 
ಯೊಳು ನೆಜ್‌ ತೋದು ನೆಜ್‌ ತೋದು (ಬಸಪು. ೩೩-೯). 
(ದೇ. ॥ ತಮಿ, ಉಕ, ಉವ; ಮಲ. ಉವಕ್ಕ] 


ಒಸೆಮಂಜು 


ಒಸೆಮಂಜು (ನಾ). ಒಸರುವ ಮಂಜು ;: ಇಬ್ಬನಿ (?) : ಜೀವನಗುಣ 
ಮೇನೆಂದೊಡೆ ಕೇವಲ ದರ್ಶನ ಸುಬೋಧಮದರಿಂದವನಿಗೆ ಆವಾವ ಶಾಸ್ತ್ರ 
ಕೇಳಲು ಛಾವಿಯೊಳೊಸೆಮಂಜಿನುದಕ ಬಿದ್ದಂತಕ್ಕುಂ (ಭವ್ಯಾಮೃ. ೧೨). 

[< * ಒಸರ್ಮಂಜು?] 

ಒಸೆಯಿಸು (ಕ್ರಿ). ೧. ಒಲಿಸು; ಪ್ರಸನ್ನಗೊಳಿಸು; ಮೆಚ್ಚಿಸು: 
ಅವಿಭಕ್ತ ಸ್ನೇಹೆಯಂ ರೋಹಿಣಿಯ [ನೊಸೆಯಿಸ] [ಪಾಠಾಂ. ನೆನೆಯಿಸ] 
ಲ್ಸೋಮಲೋಕ ಕ್ಕದೊಮ್ಮೊಮ್ಮೆ ವಯಸ್ಕಂ., . . ಏಲ್ತಿಂದು (ಕಾದಂಉ. 
೮೨೨) ; ಜಲಕೇಳಿಯ ಬಿನದದೊಳೆ ಸತಿಯನವರೊಸೆಯಿಸಿದರ್‌ (ಪುಷ್ಪಪು. 
೯-೮೨). ೨. ಕೊಡು; ದಯಪಾಲಿಸು; ಅನುಗ್ರಹಿಸು: ಕಂಪಂ ನಿನ 
ಗೊಸೆಯಿಸುವೆಂ ಕೂಡೆ ತಂಗಾಳಿಯೆನ್ನೋಪನನಿಂದಾರಯ್ದು ತಂದೆನ್ನೊಡ 
ನಿರಿಸಿದೊಡೆ (ಶಬ್ದಾ ನು. ೪೪೨ ಪ್ರಯೋ). [ಒಸಿ + -ಇಸ್ಕು] 

ಒಳ್‌,, ಒಳ (ಅ). ಒಳಗು ಎಂಬುದಕ್ಕೆ ಸಮಾಸದಲ್ಲಿ ಬರುವ 
ಸಂಕ್ಷಿಪ್ತರೂಪ. "ಒಳ್ಗರುಳ್‌', "ಒಳ್ಳೊಡೆ?, "ಒಳ್ಳೊಟ್ಟು' ಪರಾ. 
ಒಳ : "ಒಳಅಂಗಳ' ಪರಾ. [ಆ ಒಳಗು] 

ಒಳ್ಳ್‌, ಒಳು (ಗು). ಒಳಿತು, ಒಳ್ಳಿತು, ಒಳ್ಳಿತ್ತು ಎಂಬುವಕ್ಕೆ 
ಕರ್ಮಧಾರಯ ಸಮಾಸದ ಪೂರ್ವಪದವಾಗಿದ್ದಾಗ ಬರುವ 
ರೂಪ. "ಒಳ್ಗೆ ನ್ನಡ, "ಒಳ್ಗಬ್ಬ', "ಒಳ್ಳುಣ' ಪರಾ. ಒಳು : 
"ಒಳುಗೊರಳು' ಪರಾ. [ಆ ಒಳ್ಳಿತ್ತು,] 

-ಓಳ್ಳ್‌ (ಪ್ರ). ಸ್ತ್ರೀಲಿಂಗ ಸಾಧಕ ಪ್ರತ್ಯಯ: ಆತನ ಮಹಾದೇವಿ 
ಮನೋಹರಿಯೆಂಬೊಳ್‌ (ವಡ್ಡಾರಾ. ೨-೯). 

ಒಳೆ "ಒಳ್ಳ್‌' ನೋ. 

ಒಳೆಂಗೊಳ್‌ (ಕ್ರಿ); ಮುದುಡಿಕೊಳ್ಳು; ಗಾಬರಿಗೊಳ್ಳು ; ಹೆದರು 
(2): ಕಂಸನೊಳಂಗೊಂಡು (?) ನೋಡಿ ಗದಗಂಪಂಗೊಂಡು (ಅರ್ಧನೇ. 
೮-೩೩ ವ). [ಒಳ? + ಕೊಳ್‌] 

ಒಳೆಅಂಕೆ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಿಸೆ: ಮೇಲುಗಡೆ 
ಯಲ್ಲಿ ವಳಗೆ ಯೇಕ ಘಾಯವನ್ನು ವಳಗಡೆಯ ವಳಗಡೆಯಲ್ಲಿ ನಂದು 
ಘಾತವು ಮೇಲುಗಡೆಯಲ್ಲಿ ಹೊರಗೆ ವಳಗೆ ಯೆರಡು ಘಾತವು ಅವದು 
ಉಂಟು ಅದು ವ£ಒ]ಳಅಂಕಯೆಂದು ನುಡಿಯಲ್ಪಡುವದು (ಖಡ್ಗಟೀ. 
೫-೪೨). [ಒಳ (೮. ಒಳಗು) * ಅಂಕ್ಕ] 

ಒಳಅಂಗಳ (ನಾ). ೧. ಅಂಗಳದ ಒಳಭಾಗ: ಮನೆಯ: ಒಳಅಂಗಳ 
(ರೂಢಿ). ೨, ಒಳಗಿನ ಅಂಗಳ: ಗಂಡಸರು ಹೊರಅಂಗಳದಲ್ಲೂ 
ಹೆಂಗಸರು ಒಳಅಂಗಳದಲ್ಲೂ ಕುಳಿತಿದ್ದರು (ರೂಢಿ). 

[ಒಳ (ಆ. ಒಳಗು) + ಅಂಗಳ್ಳ] ` 

ಒಳೆಅಗುಣೆ (ನಾ). ಒಳಗಿನ ಅಗುಣಿ; ಬಾಗಿಲ ಒಳಮಗ್ಗುಲು 
ಹಾಕುವ ಅಗುಳಿ: ನಿತ್ಯ ನಡುಮನೆಯ ಒಳಲಅಗುಣಿಯನ್ನು ಹಾಕುತ್ತಿರ 
ಲಿಲ್ಲ (ಕಾವೇರಿ. ೧೭೦). 

[ಒಳ (ಆ ಒಳಗು) + ಅಗುಣಿ (೮ ಆಗ್ಗಲ್ಸಾ)] 

ಒಳಅಗ್ನಿ (ನಾ). ೧. ಒಳಗಿನ ಬೆಂಕಿ. ೨. (ಆಲಂ) ಅಂತರಂಗದ 
ತೇಜಸ್ಸು: ಪುಣ್ಮಪುರಮಂ ಕಟ್ಟ .ಪುರುಸನೊಳಆಗ್ನಿಯಂ ಕಾವವರೆ 
ದೇವರ್‌ (ಹೊಂಗಳು. ೩೮-೧೧). [ಒಳ (ಆ ಒಳಗು) + ಅಗ್ನಿ] 

ಒಳಅಟ್ಟ (ನಾ). ೧. ಒಳಗಿನ ಅಟ್ಟ. ೨. ಅಟ್ಟಿದ ಒಳಭಾಗ: ಒಳ 
ಜಗಳಂ, ಒಳಅಟ್ಟಿ 0 (ಭಾಷಾಭೂ. ೧೪೪ ಉದಾ); ಪೊಆಅಡಿ, ಒಳಅಟ್ಟಂ 
(ಶಮದ. ೫೮ ಪ್ರಯೋ). [ಒಳ (ಆ ಒಳಗು) + ಅಟ್ಟ,)] 

ಒಳಅಟ್ಟೆ (ನಾ). ದೇಹದ ಒಳಭಾಗ; ಒಳಮೈ: ತನ್ನಂ ಸೋಂಕಿ 
ಪಾಯ್ವ ಕಾದಲೆಯಂ ಬರೆಸೆಳೆದೊಳಆಟ್ಟಿ ನುರ್ಗುನುಜಿಯಪ್ಪಿನಂ... 
ತಳ್ಳ ಸಿಯುಂ (ಕಾಮಾಶ್ವ. ೬೦-೨೨). .[ಒಳ (ಲ ಒಳಗು). *.ಆಟ್ಟೈ] 


೧೨೬೨, 


0 


ಅ 


20 


25 


45 


ಒಳಓವರಿ 


ಒಳಅನುಭವ (ನಾ). ೧. ಒಳಗಿನಅನುಭವ. ೨. ಆಸ್ತಿಯಲ್ಲಿ ಖಾಸಗಿ 
ಯಾಗಿ ಮಾಡಿಕೊಂಡ ಪಾಲು. "ಒಳಅನುಭವದಾರ? ಪರಾ. 
[ಒಳ (ಆ. ಒಳಗು) * ಅನುಭವ] 
ಒಳೆಅನುಭವದಾರ (ನಾ). ಆಸ್ತಿಯನ್ನು ಖಾಸಗಿಯಾಗಿ ಅನು 
ಭೋಗಕ್ಕಾಗಿ ಮಾಡಿಕೊಂಡ ಹಂಚಿಕೆದಾರ: ಗ್ರಾಮದ ಸರ್ವೆ ನಂಬರು 
ಒಂದು ಒಬ್ಬನ ಹೆಸರಿಗೆ ಪಟ್ಟಿ ಯಿರುತ್ತಾ ದಾಖಲೆಯಿಲ್ಲದೆ ಒಳಅನುಭವ 
ದಾರರು ಅನೇಕಮಂದಿ ಇರುತ್ತಾರೆ (ಭೂಮಿಅ. ೩೬). 
[ಒಳ (ಆ ಒಳಗು) + ಅನುಭವದಾರ] 
ಒಳೆಅರಿವು (ನಾ). ಸ್ವಯಂ ಪ್ರಕಾಶವಾದ ತಿಳಿವು; ಸಹೆಜಜ್ಞಾನ; 
ಅಂತರ್ಬೋಧ: ವಿಚಾರವಿಲ್ಲದೆ, ತರ್ಕ ಸದೆ," ಮನಸ್ಸು ಒಡನೆಯೇ 
ಗ್ರಹಿಸುವುದು... ಒಳಅರಿವು (1ಣಟtiಂn. ಇಂಕೂ). 
[ಒಳ (೮. ಒಳಗು) + ಅರಿವು (ಆ ಅಆವು)] 
ಒಳಆಸ್ತರಣ (ನಾ). ಒಳಗಿನ ಪದರು: ಭ್ರೂಣಾವರೆಣದಲ್ಲಿ ಜೀವಕಣ 
ಗಳ ಒಳಆಸ್ತರಣ (ಗಣypoblast. ಇಂಕನಿ). 
[ಒಳ (೮. ಒಳಗು) + ಆಸ್ತರಣ] 
ಒಳಆಳ್‌ (ನಾ). ಒಳಗಿನ ಆಳು; ಅಂತಃಪುರದ ಸೇವಕ (?) : ಎಳ 
ಅಂಚೆ, ಫೊಜಅಡಿ, ಒಳಆಳ್‌ (ಶಬ್ದಾನು. ೪೬ ಪ್ರಯೋ). 
[ಒಳ (ಆ ಒಳಗು) 4 ಅಳ್‌,] 
ಒಳಈಜು (ನಾ). ನೀರಿನ ಒಳಗೆ ಮುಳುಗಿ ಈಜುವುದು: ಅವನು 
ಒಳ ಈಜಿನಲ್ಲಿ ನಿಪುಣ (ರೂಢಿ). 
[ಒಳ (ಆ. ಓಳಗು) 4 ಈಜ್ಯು (ಆ ಈಸ್ಕು)] 
ಒಳೆಉಗ್ರಾಣ (ನಾ). ಒಳಗಿನ ಕೊಠಡಿ; ವಸ್ತುಗಳನ್ನು ಸಂಗ್ರ 
ಹಿಸಿ ಇಡುವ ಒಳಕೋಣೆ ; ಕೋಠಿಖೋಲಿ (ಉಕ): ಬಿಡದೊಪ್ಪು 
ವೊಳಉಗ್ರಾಣ ನಾನಾಬಗೆ ಸಡುರಸಾನ್ನಗಳ ಪಾಕಗಳ ಕಡುಚಿಲ್ವ ಗೃಹ 
ಗಳಂದೆರಮನೆಯೊಳು ಬಲುಬೆಡ ಗ ಬೀಅಕಿದುವರ್ತಿಯಲಿ (ಕಂನವಿ. 
೬-೪೭). [ಒಳ (ಆ ಒಳಗು) ಉಗ್ರಾಣ] 
ಒಳೆಉಡುಪು (ನಾ). ಒಳಗೆ ತೊಡತಕ್ಕ ವಸ್ತ್ರ: ಬದಲಾಯಿಸಿ ತೊಡು 
ವುದಕ್ಕೆ ಶುಭ್ರವಾದ ಒಳಉಡುಪು ಇಲ್ಲ (ನಂಟರು. ೧೦೨). 
[ಒಳ (< ಒಳಗು) * ಉಡುಪು) 
ಒಳೆಉಸುಲು (ನಾ). ಕಟ್ಟಡದ ಒಳಗಿನ ಅಳತೆ; ಒಳಾಯ: 
ತೋಪಿನ ಮುಂಭಾಗದವೊಳಉಸುಲಿನ ಉದ್ದಳತೆ ೧೨ ಫೂಟು ೧೦ ಇಂಚು 
(ಕಭಾಗೆ. ೫೨೭); ಕೋಣೆಯ ವೊಳಉಸುಲು ೪೦ ಫೂಟು (ಕಥಾಗೆ. 
೫೩೩). [ಒಳ (ಆ ಒಳಗು) + ಉಸುಲು] 
ಒಳೆಊಟಕಿಗ (ನಾ). ಮನೆಯ ಒಳಗಿನ ಕೆಲಸ; ಅಂತಃಪುರಕ್ಕೆ 
ಸೇರಿದ ಕೆಲಸ: ಮುಂ ತಾಂ ಕಳುಪಿದೆ ಒಳಊಬಾಗದ ಕುವರನೊರ್ವನೆ 
ಯ್ತಂದು ಕೆಯ್ಕುಗಿದು ಳೆಲಡೊಳ್‌ ನಿಂದು (ಚಿಕವಂ. ೧೪೭-೫). 
[ಒಳ (೮. ಒಳಗು) + ಊಟಾಗ] 
ಒಳಎಳೆತ (ನಾ). ಒಳಗಿನ ಸೆಳೆತ: ಮನದಲ್ಲಿ ಬೇಗುದಿಯಾಗಿ... 
ಎದೆಗೂಡಿನಲ್ಲಿ ಒಳಎಳಿತ ಹೆಚ್ಚಾಗುತ್ತದೆ (ಕೆಲರೋ. ೧೯). 
- [ಒಳ (ಆ ಒಳಗು) + ಎಳೆತ) 
ಒಳೆಓಲಗೆ (ನಾ). “ಅಂತರಂಗದ ಸಭೆ; ಏಕಾಂತದ ಚಾವಡಿ » 
(ಪ್ರಭಣ್ಣ). [ಒಳ (ಆ ಒಳಗು) + ಓಲಗ] 
ಒಳೆಓವರಿ (ನಾ). ಒಳಗಿನ ಕೋಣೆ; ಅಂತರ್ಗೃಹೆ : ರಾಣಿಯ ವಾಸದ 
ಈ ಒಳೆಓವರಿಗೆ - ಮನಸ್ಸಿನ ಪಯಣ ವೂ ಅಪಾಯಕರವೆಂದರಿತಿರುವ 
ಸೀನು ಹೀಗೆ ಮೆಯ್ಕಾರ್ತು ನಡೆತಂದಿರುವ ಸಾಹಸವು (ಬೆಟ್ಟಅ. ೨೯-೧೨). 
[ಒಳ (ಆ ಒಳಗು) + ಓವರಿ] 


ಒಳೆಕೆಂಪಣ 


ಒಳೆಕೆಂಪಣ (ನಾ). ಕಂಪಣದ ಒಳಭಾಗ: ನಾಡೊಳಗೆ ವೊಳಕಂಪಣ 
ಹೊಜಕಂಪಣವೆಂನದೆ ಏನು ನಾಡೊಳಗೆ ಹುಟ್ಟಿದಡೆ ಉ ಸಮಾನ ಭಾಗೆ 
ಯಲು ಹಚ್ಚುಕೊಂಡುಂಬರ (ಎಕ. ೪7, ಕಡೂರು. ೧೫೭-೭೪ ; 1191). 

[ಒಳ (೮. ಒಳಗು) + ಕಂಪಣ್ಮ) 

ಒಳೆಕೆಡಿತ (ನಾ). ೧. ಒಳಗೇ ಕಡಿಯುವುದು, ಕತ್ತರಿಸುವುದು: 
ಒಳಕಡಿತದಲಿ ಕಡಿದು ಬೀಳುವ ಹಳುವವೋ ಕಾಲಾಳೊ ಎನೆ ದಿಗುವಳಯ 
ದಲಿ ಕೌತುಕವ ಮೆಟ್‌ದವು ಹರಿಶರವ್ರಾತೆ (ನಿಭಾಗ. ೧೦-೪೯೭೩೩). 
೨. (ಆಲಂ) ಒಳಗಿನ ಬಾಧೆ, ಕೊರೆತ. 

[ಒಳ (ಆ ಒಳಗು) + ಕಡಿತ] 

ಒಳಕಡೆ "ಒಳಗಡೈೆ ನೋ. 

ಒಳೆಕೆಣ್‌ "ಒಳಗಣ್‌? ನೋ. 

ಒಳಕತ್ತರ (ನಾ). ವಾದ್ಯಗಳನ್ನು ಬಾರಿಸುವ ಒಂದು ಕ್ರಮ ಅಥವಾ 
ಶೈಲಿ: ಅಳಗಂ ಸುಳಿಯಳಗಂ ಬೊಟ್ಟಿಳಮೊಳಕತ್ತ ರಮುಮೆಸೆವ ಹೊಆ 
ಕತ್ತರಮಗ್ಗಳಿಸಿರೆ ನಾನಾಭೇದಂಗಳ ಪಹರಣೆ ತುಡುಕು ಮೊಆಕಯಂ 
ಬಾಜಿಸಿದಂ (ಧರ್ಮ. ೨-೨೩); ಆವುಜಮನಳವಡಿಸಿಕೊಂಡು.. . 
ಅಳಗಸುಳಿಯಳಗ ಬೊಟ್ಟಾಳಂ ಒಳಕತ್ತರ ಹೊಜಕತ್ತರ ವಿಷಮಕತ್ತರ 
ಮೆಂಬ ವಿಚಿತ್ರವಾದನರ (ಶಾಂತಿ ಶ್ವ. ೧೬-೬೭ ವ). "ಹೊಅಕತ್ತರ' 
ಪರಾ. [ಒಳ (ಆ ಒಳಗು) * ಕತ್ತರ) 

ಒಳೆಕೆಥೆ (ನಾ). ಉಪಕಥೆ; ಉಪಾಖ್ಯಾನ: ಈ ವೊಳಕಥೆಯ ತಾ 
ಹೇಳ್ವ ಕೇಳ್ವರ ದೇವನನವರತ ಒಲಿದು ಕ ನನು (ಕುವ್ಯಾಆ. ಓರಿಇ. 
೧೨-೪೭). [ಒಳ (೮ ಳಗ * ಕಥೆ) 

ಒಳಕಯ್‌ "ಒಳಕೆಯ್ಕ್‌' ನೋ. 

ಒಳಕಾಲು (ನಾ). ೧. ಅಂಗಾಲು; ಪಾದದ ಕೆಳಭಾಗ (9). 
೨. ನಡೆಯುವಾಗ ಕಾಲನ್ನು ಒಳಕ್ಕೆ ಎಸೆಯುವುದು: ಆ ಎತ್ತು 
ಒಳಕಾಲು (ರೂಢಿ). [ಒಳ (ಆ ಒಳಗು) + ಕಾಲು (ಆ ಕಾಲ್‌,)] 

ಒಳೆಕಿಸೆ (ನಾ). (ಉಕ) ಒಳಗಿನ ಜೇಬು; ಒಳಮಗ್ಗುಲಲ್ಲಿರುವ 
ಜೇಬು : ಮಾಸ್ತರು ಕವರನ್ನು ಒಳಕಿಸೆಯಲ್ಲಿ ತುರುಕಿಸಿದರು (ಕಾವೇರಿ. 
೧೮೫). [ಒಳ (ಆ ಒಳಗು) + ಕಸೆ] 

ಒಳಕುಪ್ಪಸ "ಒಳಗುಪ್ಪಸ? ನೋ. 

ಒಳಕುಪ್ಪೆಸ "ಒಳಗುಪ್ಪಸ' ನೋ. 

ಒಳಕುರು (ನಾ). “ದೇಹೆದೊಳಗಡೆ ಕೀವು ತುಂಬಿ ಆದ ಕುರು” 
(Abscess. ಇಂ ಕನಿ), [ಒಳ (೮ ಒಳಗು) + ಕುರು] 

ಒಳೆಕುಲುವ (ನಾ). ದ್ವೀಪದ ಒಳಭಾಗ; ಅಂತರ್ದ್ವೀಪ: ಸಾರ 
ರೋಹಿತನೆಂಬ ERG ಕಾಂ. ಒಳಗೆ 
-ಕುರುಪದ] ವಿಕಾರ ಚೋನೆಗ ಚೀನ ಬೋಟಕರೆನು (ಕುವ್ಯಾಸ. ೪-೧೦). 

[ಒಳ (ಆ ಒಳಗು) + ಕುಜುವ] 

ಒಳೆಕೆಯ್‌,, ಒಳಕೈ (ಕ್ರಿ). ೧. ಪಡೆ; ಹೊಂದಿರು: ಅವರ ಹೃದಯಂ 
ಗಳು 0 ನದೀನದ ೦ಗಳುಮೊಡನೊಡನುತ್ಯಲಿಕೆಗಳನೊಳಕೆಯ್ದುವು 
(ಕಾದಂಉ. ೫೩೧); ನಾಲ್ಕ್ಮೊಗಮಿರದಚ್ಚದಾವರೆಯ ಚೆಂದಮನೊಳಕೆಯ್ಕೆ 
(ಕಬ್ಬಿಕಾ. ೧೬೪). ೨. ಒಳಗೊಳ್ಳು ; ಆವರಿಸು : “ ಒಳಕೆಯ್‌ - ಅಂತಃ 
ಕ್ರಿಯಾಯಾಂ* (ಶಮಧಾ); ಮಹಾಪ್ರಳಯಜಲಧಿಗಳ್‌ ಮೇರೆದಪ್ಪಿ 
ಕವಿದು ಭುವನಂಗಳೆಲ್ಲಮುನೊಳಕೆಯ್ಯಲುಕ್ಕಿದುವೆಂಬಂತಿಡಿದಡರೆಗೊಂಡು 
(ಕಾದಂಪೂ. ೪೭೨). ೩, ಒಳೆಗುಮಾಡಿಕೊಳ್ಳು ; ಒಲಿಸಿಕೊಳ್ಳು ; ವಶ 
ಪಡಿಸಿಕೊಳ್ಳು : ಒಳಕೆಯ್ವಂತಮರ್ದಪ್ಪುವಂತೆ.,. ಉತ್ಸವಾಕುಳದಿಂ 
ನೋಡಿದನಾಗಳರಸಿಯಂ ವಿಶ್ವಂಭರೋರ್ವಿಶ್ವರಂ (ಕುಸುಮಾ. ೪-೪); 
ಈಶ್ವರನನೊಳಕೆಯ್ಯ ಗತಿಯಾವುದೆಂದು ನಿರ್ಧರಿಸಿ (ಡೆಬಪು. ೩೫-೩೫). 


೧೨೬೪ 


ಒಳೆಕೊಳ್‌ 


ಒಳೆಕ್ಟೈ: ೧. ಗುಣಮನೊಳಕ್ಳೆದು ತೋರ್ಕುಂ ಮಣಿ ಮಹಿಯೊಳ 
ದೆಂಬುದುಚಿತಮವನೀಶ ಶಿರೋಮಣಿಯನೊಳಕ್ಕೆದುದಾ ಪೆಣ್ಮಣಿಯ 
ಗುಣಂ (ರಾಜಕೇ. ೩-೨೧). ೩. ಅ ರಾಘವಂ ಕಟ್ಟಿ ಮೇಣ್‌ ತಡೆದಂ 
ಕಾಯ್ದೊಳಕ್ಕೆದನೆಂದು ಪಗೆಯಂ (ಶಬಶಂ. ೧-೩೩). 
3 [ಒಳ (೮. ಒಳಗು) + ಕೆಯ್ಕ್‌] 
ಒಳೆಕೆಯ್‌,, ಒಳ ಕಯ್‌, ಒಳಕ್ಕೆ, ಒಳಗೈ, (ನಾ). ೧. ಕೈಯ 
ಒಳಗು ; ಅಂಗೈ. ೨. (ಕರಾ) ಒಳಭಾಗ : ಅದನ್ನು ಒಳಕೆಯ್ಯಲ್ಲಿಡಿ 
(ರೂಢಿ). ಒಳೆಕೆಯ್‌ : ೧. ಕಯ್ಯ ಒಳಗು, ಒಳಕಯ್‌ (ಶಬ್ದಾನು. 
೩೪೮ ಪ್ರಯೋ). ಒಳೆಕ್ಸೆ: ೧. ಭರದೊಳೊಳಕೈಯಿಂದ ಹೊಜಕ್ಕೈ 
ಯಿಂದ ಹೊಡೆದೊಡೆದು (ಬಸಪು. ೨೧-೪೩). ೩. ನಷ್ಟ: ಅವನ 
ವ್ಯಾಪಾರ ಒಳಕ್ಳೆ ಯಾಯಿತು (ರೂಢಿ). ೪. ಜಿಪುಣ; ಕೃಪಣ: ಅವ 
ನೇನು ಒಳಕ್ಕೆ (ರೂಢಿ). ೫. ಕಕ್ಕಸು, ಬಚ್ಚಲು ಎಲ್ಲವೂ ಒಳಗೇ 
ಇರುವುದು : ಮನೆ ಒಳಕ್ಕೆಯಾಗಿದೆ (ರೂಢಿ). ಒಳೆಗೈ : ೧. ಒಳಗು 
ಕೈ, ಒಳಗ (ಭಾಷಾಭೂ. ೧೫೧ ಉದಾ). "ಹೊಲಕೈ' ಪರಾ. 
[ಒಳ (ಆ ಒಳಗು) + ಕೆಯ್‌] 
ಒಳೆಕೆಯ್‌, (ನಾ). ಹೊಲದ ಅಥವಾ ಗದ್ದೆಯ ಒಳಭಾಗ: 
ಒಳಕೆಯ್ಕೊಳಿರ್ದು ಪಲ್ಲಿರಿದೊಳವಾಲಂಗೊಂಡು ಮೊರೆವ ಭಸಕನ ಕೆಜದಿಂ 
ದೊಳಪೊಕ್ಳು ದುರ್ಗಮಂ (ಕಾವ್ಯಾವ. ೨೪೪). 
[ಒಳ (೮. ಒಳಗು) + ಕೆಯ್‌,] 
ಒಳೆಕೆಯ್ಬು, ಒಳಕೈಸು (ಕ್ರಿ). ೧. ಉಂಟುಮಾಡು; ಒದಗಿಸು: 
ನಳಿನನಾಳಮಂ ಬಳಸಿ ತಳ್ತಳಿಮಾಲೆಯ ಲೀಲೆಯನೊಳಕೆಯ್ದಿ [ಪಾಠಾಂ. 
ಕೈಸಿ] ನೀಲರತ್ನದ ಕಡೆಯಮಂ ಪದಾಗ್ರದೊಳಂದಂಗೊಳಿಸಿಯುಂ 
(ರ ೧೩-೫೯ ವ).. ೨. ವಶಪಡಿಸಿಕೊಳ್ಳು : ನಾಡ ನೀಜಕಿವೆಂಡಿರ 
- ಇಂಬುಕೆಯ್ಸುವೊಳಕೆಯ್ಸುವನೇಕ ವಿಚಿತ್ರ ಕ (ಶಬ್ದಾನು. 
೯೬ ವ್ಯಾಖ್ಯಾ). ಒಳ್ಳೆ ಸು: ೧. ಮೇಲಿನ ಪ ಪ್ರಯೋಗದ ಪಾಠಾಂ 
ಶರವನ್ನು ನೋಡಿ. [ಒಳಳೆಯ್ಸ್‌ pee 
ಒಳೆಕೇರಿ (ನಾ). ಒಳಗಡೆ ಇರುವ ಕೇರಿ, ಓಣಿ: ಅದಜಕಿಂ 
ಮಿಗಿಲಾದ ಒಳಕೇರಿ ಹೊಜಕೇರಿಗೆ ಗಣನೆಯಿಲ್ಲ (ಚನ್ನವ. ಕ. ೩೫೭). 
"ಹೊಅಕೇರಿ? ಪರಾ. [ಒಳ (೮ ಒಳಗು) + ಕೇರಿ) 
so ಒಳಕ್ಕೆ, «ಒಳಕೆಯ್‌್‌? ನೋ. 
ಒಳಕ್ಕೆ "ಒಳಕೆಯ್ಕ್‌' ನೋ. 
ಒಳ್ಳೆ ಸು "ಒಳಕೆಯ್ದು? ನೋ. 
| ಒಳಕೊಳ್‌, ಒಳಗೊಳ್‌ (ಕ್ರಿ). ೧. `ಒಳಗಿಟ್ಟುಕೊಳ್ಳು ; ಸೇರಿಸಿ 


10 


20 


| ಕೊಳ್ಳು: ಈ ದೊರೆಯ ದುರಾತ್ಮನ 0 ಖಳನನಾನೊಳಕೊಂಡೊಡೆ 
55] ಭೀಮನೀ ಸರೋವರಮುಮನೆಮ್ಮುಮಂ ಕದಡುಗುಂ (ಗದಾಯು. 

೬-೧೨) ; ದುಪ್ವರನೊಳಕೊಂಡು ಕೆಟ್ಟಿರ ಕಥೆಗಳಂ ಪೇಟಕ್ಕೆಂ (ಪಂಚತಂ. 
| ೧೨೨-೧೨) ; ರವಿಬಿಂಬಮನೊಳಕೊಂಡು ಪೊಳೆ ವ ಪರಿವೇಷದವೊಲ್‌ 
| (ಮಲ್ಲಿ. ೧-೬೨); ಮಗನಂ ತೊಜಕಿದು ಕಳ್ಳನನೊಳಕೊಳ್ಳಂತೆ 

(ಧರ್ಮಾಮೃ. ೧೩-೧೪೦); ತಲೆ ಗುತ್ತಿ ಹೊಗಲೊಳಕೊಳ್ಳದಂಬರವು 
| (ಕುವ್ಯಾದ್ರೋ. ೨. ಸ್ವೀಕರಿಸು; ಸಮ್ಮತಿಸು; ಒಪ್ಪಿ 
ಕೊಳ್ಳು : ಕೊಳಕೊಳ್ಳ ಕ್ವ ಜಡರಂತೆ ಶೋಕರಸಮಂ(ಆದಿಪು. 
೧೬-೫೫); ನೀಂ ತಲೆವೀಸದುರ್ವರಾಶ್ರೀಯನಿದಾಗದೆನ್ನದೊಳಕೊಳ್‌ 
(ಪಂಪಭಾ. ೧೪-೧೭). ೩. ಉಂಟಾಗು; ಒದಗು ; ಪ್ರಾಪ್ರವಾಗು: 
ಒಳಕೊಂಡುದವಳ್ಳಿ ಗರ್ಭಚಿಹ್ನಮೆ ಗಳಗರ್ಭದರ್ಭಕನ ಸೂಚಿಪ 
ಮುಂದಣ ರಾಜ್ಯಚಿಹ್ನಮಂ (ಪಂಪಭಾ. ೧-೧೨೦); ಒಳಕೊಂಡ 
ಪಂಡವಿಂಶತಿ ಮಳದಿಂದಂ ಸಿಂಗಿ (ಸುಕು ಮಾ. ೬-9೬). 


40 ೧-೨). 


45 


ಒಳಕೋಂಟೆ 


೪, ಒಳಸೇರು; ಅಡಕವಾಗಿರು: ಒಳಪೊಕ್ಳು ನೋಡೆ ಭಾರತದೊಳಗಣ 
ಕಥೆಯೆಲ್ಲಮಾ ಗದಾಯುದ್ಧದೊಳಂತೊಳಕೊಂಡಿತ್ತು (ಗದಾಯು. 
೧-೪೫). ೫. ತಾಳು; ಪಡೆ; ಹೊಂದು: ನಿನ್ನ ಯಶೋರಾಶಿಯನಿಂದು 
ದ್ಮುತಿಯ ವಿಕಾಶಮನೊಳಕೊಳ್ಳುಂ (ಕವಿರಾ. ೩-೯೫); ಪವಣಿಲ್ಲದ 
ದೊಂದೌತ್ಸುಕ್ಕವನೊಳಕೊಂಡೆನ್ನ ಮನಮುಪಾರೂಢ ಮಹೋತ್ಸವಮಂ 
ಕೇಳಲ್ಪದೆದಪುದು (ಕಾದಂಪೂ. ೩೮೮); ಶಾಂತರೊಪಂ ಬಿಟ್ಟು ಕ್ರೂರ 
ರೂಪಂ ಕೈಕೊಂಡು ನಗೆಯಂ ಬಿಟ್ಟು ಮುಳಿಸನೊಳಕೊಂಡು (ಧರ್ಮಾಮೃ. 
೭-೬೩). ೬. ಆವರಿಸು; ಮುತ್ತು; ಸುತ್ತುಗಟ್ಟು : ಪ್ರಳಯಾಗ್ನಿ 
ಯನ್ತೆ ಕಟಕಮನೊಳಕೊಣ್ಣಳುರ್ವ್ವಗ್ನಿ... ಉಪಶಮಿಸಿತು (ಸಾಇಇ. 
21-1, ೫೨-೨೩ ; 1007). ೩, ಸಹಿಸು; ತಾಳಿಕೊಳ್ಳು :, ಪಳಿಕೆಯ್ದು 
ಬಂದು ನಲ್ಲಳ ಮುನಿಸನೊಳಕೊಂಡು ಮುಖಮಂ ಮುಗುಳ್ನಿಗೆವೆರಸು 
ನುಡಿದು ಗೆಂಟಾದಂ (ಆದಿಷು. ೧೨-೨೯ ವ); ಲೋಗರಂ ಪೊರೆಯಲೆನಿತು 
ಬನ್ನಮನೊಳಕೊಂಡೈ (ಅದ್ಭುತ. ೪೩-೨೧). ಒಳೆಗೊಳ್‌ : ೧. `ಸಮಸ್ತ 
ನದಿಗಳ ಸಡಗರದೊಳಗೊಳ ಗೊಂಡು ಮುಕ್ತಿ ಸ್ಥಾನಕೆಡೆಯಾಗಿಹಳು 
ಕಾವೇರಿ (ಕಂನವಿ. ೨-೧೯). ೭. ಕಿಚ್ಚಿನಂತೊಳಗೊಳಲರಿದಪ್ಪ ಬಲ್ಲಿದ 
ನಾಣೆಯಂತೆ ಮಾಜಲರಿದಪ್ಪ (ಧರ್ಮಾಮೃ. ೩-೧೮೬). 
[ಒಳ (೮. ಒಳಗು) + ಕೊಳ್ಳ್‌) 
ಒಳಕೋಂಟೆ, ಒಳಗೋಟಿ (ನಾ). ಕೋಟಿಯ ಒಳಭಾಗ; ಒಳಗಿನ 
ಕೋಟಿ: ಒಳ ಕೋಂಟಿ, ಹೊಜವೇಲಿ (ಶಮದ. ೧೭೬ ಪ್ರಯೋ). 
ಒಳಗೊ ಬೆ; ಮುಜಿಯಲಿಆಿದು ಹೊಜಕೋಟಿಯ ಕೊಂಡು 
ಮತ್ತು ಉಬಿದರೊಳಗೋಟಿಗಂದು (ಕಂನವಿ. ೧೮-೧೫೯). 
[ಒಳ (೮. ಒಳಗು) +೬ ಕೋಂಟಿ] 
ಒಳಕೋಟಲೆ (ನಾ). ಒಳಗಿನ ತೊಂದರೆ, ಕಷ್ಟ; ಆಂತರಿಕ 
ಉಪದ್ರವ: ದ್ವೇಸದೊಳಕೋಬಲೆಗೆ ಕಡೆ ಕಾಣಿರಿ (ದ್ರಾಕ್ಷಿದಾ. ೧೪-೪). 
[ಒಳ (ಆ. ಒಳಗು) * ಕೋಟಲೆ] 
ಒಳಕೋಣೆ, ಒಳಗೋಣೆ (ನಾ). ಒಳಗಿನ ಕೋಣೆ: ಜೋಪಾನದಲಿ 
ಮಡಗುವುದಿನ್ನುಧೇನುವನೂ ಕಡೆಗೆ ಬಿಡಡೊಳಳೋಣೆಯಲಿ ಕಟ್ಟಡುವುದೌ 
ಸುಕುಮಾರಿ (ಪ ಶುಭಾ. ೫-೪೭); ವರದಿಯೊಪ್ಪಿಸಲು ಒಳಕೋಣಿಗೆ 
ಹೋದಾಗ ಅವರು ಶ್ರೀಧರನನ್ನು ... ಸ್ವಾಗತಿಸಿ (ವಾತ್ಸಲ್ಯ. ೩೪೫) ; 
ಮನದೊಳಕೋಣೆಯ ಕಟ್ಟ ದಿಲ್ಲಣಗಳ ತೊಡೆದುಹಾಕುವುದಾಗಲಿಲ್ಲ 
(ಇಂಚಾಪ. ೨೦೯-೩೩). ಒಳೆಗೋಣಿ : ಅವರನ್ನು ಬೇಹಿನಚಾವಡಿ 
ಗುಯ್ತು, ಪ್ರಶ್ನೆಯ ಒಳಗೋಣೆಯಲ್ಲಿ - ಹಿಂಡಿಕೊಳ್ಳಬೇಕು (ಮಂತ್ರಶ- 
೨೨-೨೬). [ಒಳ (ಆ ಒಳಗು) + ಕೋಣೆ) 
ಒಳಕೋಹು (ನಾ). ಒಳಗಡೆ; ಒಳಭಾಗ; ಒಳಪಾರ್ಶ್ವ: ಕೆಜಕೆಯ 
ಒಟ(ಳ] ಕೋಹಿನ ಕೆಲದ (ಎಕ. ೪1, ತರೀಕೆ. ೪೫-೪೫ ; 1173); ಹೊಸ 
ಕೆರೆಯ ವೊಳಕೋಹಿಂ ಮ್ಮೂಡಲು ಕೊಮ್ಮನ ಕೆಜಕಿಯ ಕೆಳಗೆ (ಎಕ. ೪1, 
ತರೀಕೆ. ೯-೧೮ ; 1279). 
[ಒಳ (ಆ ಒಳಗು) * ಕೋಹ್ಕು. ॥ ತೆಲು. ಕೋಪು ಎ ಸಕ್ಕ) 
ಒಳೆಗಂಟು (ನಾ).೧. ಒಳಗಿನ ತೊಡಕು: ಮೋಹ ರಾಗ ದ್ವೇಷ ಹಾಸ್ಯ 
ಮುಂತಾಗಾಜುಮೋಹದ ನಾಲ್ಕು ಕಷಾಯಾ ಮೋಹಿವೆಣ್ಣಾಸೆಯಿಂತೀರೇಳ 
ಬಿಡಬೇಕು ಮೋಹಿಸಿದೊಳಗಂಟುಗಳನು (ಭರಚ. ೬೦-೮೧). ೨. ಬಚ್ಚಿಟ್ಟ 
.ಹೆಣಿ: ಮನೆಯ ಯಜಮಾನರು ಒಳಗೆಂಟು ಮಾಡಿಕೊಂಡು ಕುಟುಂಬಕ್ಕೆ 
ಅನ್ಯಾಯಮಾಡಿದರು (ರೂಢಿ). [ಒಳ (ಆ ಒಳಗು) + ಗಂಟು] 
ಒಳೆಗಡಿ (ನಾ). ಒಳಗಿನ ಎಲ್ಲೆ, —ಗಡಿ: ಮಾಜುಪೊತ್ತೊಳಗಡಿ 
ಬದಲಗಟ್ಟ' ಹಿರಿಯ ಕೆಟ್‌ (ಎಕ. ೪1], ಹೊನ್ನಾಳಿ. ೧೦೮-೪೮ ; 1203). 
[ಒಳ (ಆ ಒಳಗು) + ಗಡಿ] 


೧೫೬೫ 


15 


25 


30 


95 


45 


ಒಳಗಳಂತಿಗೆ 


ಒಳೆಗಡೈ, ಒಳಕಡೆ (ನಾ). ೧. ಒಳಗಿನ ಭಾಗ್ಯ --ಪ್ರದೇಶ: 
ಮನೆಯ ಒಳಗಡೆ (ರೂಢಿ). ೨. ಅಂತರಂಗ: ಮನುಷ್ಯ ಒಳಗಡೆ 
ಒಂದು ರೀತಿ, ಹೊರಗಡೆ ಒಂದು ರೀತಿ ನಡೆಯಬಾರದು (ರೂಢಿ). 
ಒಳಕಡೆ: ೩. ದನಕರುಗಳು ಮೇಯುವುದಕ್ಕಾಗಿ, ಕಾಡಿನ 
ಅಂಚಿನ ಹಕ್ಕಲುಗಳಲ್ಲಿ ಆಚೆ ಹೋಗದಂತೆ ಒಡ್ಡು ಹಾಕೆದ 
ಪ್ರದೇಶ: ಅದು ದನಗಳು ಮೆ (ಯುವ ಕಾವಲಾಗಿಯೂ ಕರುಗಳ 
"ಒಳಕಡೆ ' ಯಾಗಿಯೂ ಉಪಯೋಗದಲ್ಲಿತ್ತು (ಮಲೆಮ. ೧೮೦). 

[ಒಳ (ಆ ಒಳಗು) ಕಡ್ಮೆ] 

ಒಳಗಡೈ (ಅ). ಈ ನಡುವೆ; ಈ ಮಧ್ಯೆ : ಕುಲಿಮೆಯವರು - ಇವರ 
ಪೂರ್ವಜರು ಕಬ್ಬಿಣದ ಕಲ್ಲು ಕರಗಿಸಿ ಕಬ್ಬಿಣ ಮಾಡುವ ಹೋರೆಯನ್ನು 
ಮಾಡುತ್ತಿದ್ದರು. ಒಳಗಡೆಯಲ್ಲಿ ಆ ಹೋರೆ ಮುಗ್ಗಿದ್ದರಿಂದ ಇವರು 
ವೊಕ್ಕಲುತನವನ್ನು ಮಾಡುತ್ತಾರೆ (ಕಭಾಗೆ. ೧೨೭) ;. ಈ ಗಿಡದ ಬೀಜ 
ಗಳು ಒಳ ಗಡೆ ಯಲ್ಲಿ ಮುಂಬಯಿಗೆ ಬಂದಿರುತ್ತವೆ (ಮುಂಬಯಿ. 
೨-೪೧). [< ಒಳಗಡೆ] 

ಒಳಗಣ್‌, ಒಳಕಣ್‌, ಒಳಗಣ್ಣು (ನಾ). ೧. ಒಳಗಿನ ಕಣ್ಣು; 
ಅಂತರ್ದೃಷ್ಟಿ: ಒಳಗಣ್ಣ ಪಾರ್ವೆಯೆ! ನೆನೆಯಿರೆ ನಮ್ಮ ಪೊಲನುಂ 
(ಹೊಂಗಳು. ೪೫-೧೮). ಒಳ ಕಣ್‌ : ೨. ಗುಳಿಬಿದ್ದ ಕಣ್ಣು; ಗುಳಿ 
ಗಣ್ಣು: ಬಳೆ£ಒಳ3ಕಣ್ಬಿರ್ದುವು ಕಣ್ಪಾಯ್ದಳೆಯಾಯ್ತೆ ಬರ್ದೆಯಳಿ 
ಫುನೆತ್ತುದ[ಆ೨]) ವೋಸಿನೆಗಂ ಬಳಸಿ ಬಲವಂದು ನೋಡುವ ಯೆಳವೆಂಡಿರ 
ನವರೊಳಜ್ಜ ನಿನಗೇಕಜ್ಜಂ (ಅಜಿಪು. ೨-೯೫). ಒಳೆಗೆಣ್ಣು: ೧. ಈ 
ಒಳಗಣ್ಣೆಂದರೆ ಕಲ್ಪನೆಯ ಕಣ್ಣಲ್ಲ (ಸರಪ. ೧೮೮); ಪಂಡಿತನು ತನ್ನ 
ಒಳಗಣ್ಣಿನಿಂದ ಅಲ್ಲಿ ನಡೆದಿರಬಹುದಾದ ವಿಷಯವನ್ನು ನೋಡತೊಡ 
ಗಿದ (ಚಿದೇವ. ೨೬೦). ೩. (ಆಲಂ) ವಿಚಾರ: *ತಿಳು(ಳಿ)ವಳಿಕೆ, ಒಳ 
ಗಣ್ಣು, ವಿಚಾರ” (ಕಂನುಹು. ೮೫). 

[ಒಳ (೬ ಒಳಗು) + ಕಣ್‌] 

ಒಳಗಣ್ಣು "ಒಳಗಣ್‌' ನೋ. 

ಒಳೆಗತ್ತರಿ(ನಾ). ಒಳಗೇ ಕತ್ತರಿಸುವ ಸಾಧನ; ಕಾಣದೆ ಕತ್ತರಿಸು 
ವಂಥದು : ಜ್ವರ ಗುಲ್ಮ ಕುಷ್ಮ .. . ಕೃಚ್ಛ್ರಾದಿ ರೋಗಗಳು ಕುಳಿ 
ನೊಳಗತ್ತರಿಯ ಹಾಂಗೊಳಗು ಪುಟ್ಟಸುವ ಪರಿಪರಿಯ ವೇದೆಯಿಂ 
(ಕೈಕವ. ೧-೧೯-೩). ` [ಒಳ (ಆ ಒಳಗು) * ಕತ್ತರಿ] 

ಒಳಗದಡು (ನಾ). ಒಳಗಿನ ಕೊಳೆ, ರಾಡಿ: ಕಳೆದೊಳಗದಡಂ 
ಪೊಳೆಗಳ್‌ ತಿಳಿದುವು ಸಜ್ಜನರೆ ಮನಕೆ ಸಾಟಿಯೆನಲ್‌ (ಚಿಕವಿ. ೪-೭೮). 

[ಒಳ (೮ ಒಳಗು) + ಕದಡ್ಕು] 

ಒಳೆಗರುಡಿ (ನಾ). ಒಳಗಿನ ಅಭ್ಯಾಸಮಂದಿರ: ಒದಜುವ ದನಿಗೊಳ 
ಗರುಡಿಯ ಪದಮೇಳಮನುಲ್‌ದು ಬಾಗಿಲೆಡೆಗೇಟ್ಮಂದರ್‌ ಮದನನ 
ಕೇಳೀವನದಿಂ ಬಿದಜಾದ ಪೆಣ್ಟುಲ್ಲಿವಿಂಡವೋಲ್‌” ಬೆಲೆವೆಣ್ಗಳ್‌ (ಚಿ ಕವಿ. 
೬-೧೨೧). [ಒಳ (೮. ಒಳಗು) + ಗರುಡಿ] 

ಒಳಗವತೆ (ನಾ). ಒಳಗಿಂದೊಳಗೇ .ಸುಲಿದುಕೊಳ್ಳುವುದು; 
ಗುಟ್ಟಾಗಿ ಅಪಹರಿಸುವುದು : ಕಳವಳಿವು ಹಿಡಿ ಬಂದಿ ಜೂಜುಗಳೊಳ 
ಗವತೆ ಅನ್ಮಾಯವೆಂಬೀ ಬಳಕೆಯಲಿ ಕೀಳ ಣ್ಮೊಳೆೊಂದಿರೆ ಕಾಮವಶತೆ 
ಯಲಿ ಕಳೆದವೆಂಭತ್ತೆಂಟು ವರ್ಷಂ (ನಿಭಾಗ. ೬-೧-೧೫). 

[ಒಳ (ಆ. ಒಳಗು) * ಕವತೆ, (ಆ ಕವರ್ತೆ,)) 

ಒಳಗಳಂತಿಗೆ (ನಾ). ಒಳಗಿನ ಕೋಣೆ : (. . . ಕರವಾಲಗಿಳ್ತು, ಸನ್ನೆಗೆ 
ಯ್ದಿದ ಎಣ್ಬರು ಸೈನಿಕರನ್ನೊಡಂಗೊಂಡು, ಒಳಗಳಂತಿಗೆಗಳ್ಳೆ ಅಗ್ರ 
ಗಮನದಿಂದ `ಹೋಗುವನು) (ಮಂತ್ರಶ. ೨೦-೧೧). 

[ಒಳ (ಆ ಒಳಗು) * ಗಳಂತಿಗೈೆ] 


ಒಳಗಣ 


ಒಳೆಗೆಜಕಿ (ಕ್ರಿ), ಒಳಗಿನ ವಿಷಯವನ್ನು ತಿಳಿ; ಮರ್ಮವನ್ನು ತಿಳಿ; 
ಅಂತರಂಗವನ್ನು ಅರಿ: ಒಳಗಜಿಯದೆ ಕೌರವಬಳಜಳಧಿ ಬೊಬ್ಬಿ 
ಜಕಿದು ಮೇಲುದಂ ಬೀಸಿದೊಡೆ (ಪಂಪಭಾ. ೧೨-೨೦೨) ; ಚ 
ದನಿತುಮಂ ಸಂಚಲಚಿತ್ತಂ ಮಾಲಸ್ಟಿನೆಂದು ಪೂಣ್ಣಂ (ಧರ್ಮಾಮೃ. 
೧-೧೩೬). [ಒಳ (ಆ ಒಳಗು) + ಅಜ] 5 
ಒಳೆಗೆಐಿವು (ನಾ). ಒಳಗಿನ ತಿಳಿವು; ಅಂತರ್ಜ್ಲ್ಲಾನ: ಎನ್ನಿ 
ತಮದು ಕಣ್ಜಜಕಿವ ಮಾಜ್‌ ತಾನ್‌ ಒಳೆಗಜಕಿವನುಳ್ಳು ದರ್ಕೆ (ಬದ್ಧ ಪ್ರ. 
೪೪-೯೬೭). [ಒಳ (೮೮ ಒಳಗು) + ಅಜಸಿವು] 
ಒಳಗಬ್ಬಿಲೆ (ನಾ). ೧. ಒಳಗಿನ ಕತ್ತಲೆ. ೨. (ಆಲಂ) ಅಜ್ಞಾನ: 
ಒಳಗಟ್ಟಲೆಯಂ ಜಾಜೀಸಿ ತಿಳಿವಿನ ತಾಮರೆ ಮಲರ್ವವೋಲ್‌' ಮಾಲ್ಬು 
ದಜಕಿಂ ಎಳಗೆಂಪಿಂ ಪುದಿದೀ ಕರಜಳಜಂ ನೆನೆಯಿಪುದು ಮೂಡುಸಂಜೆಯ 
ಚೆಲ್ವಂ (ವಸ್ತವಂ. ೮೬). [ಒಳ (ವ ಒಳಗು) + ಕಟ್ಟಲೆ] 
ಒಳೆಗಾಗಿಸು (ಕ್ರಿ). ಅಧೀನ ಪಡಿಸು; ಗುರಿಮಾಡು; ಈಡಾಗಿಸು : 
ಉಣ್ಣದ ಊಟವನುಣಿಸಿ ವಿಧಿಗಳೊಳಗಾಗಿಸುವ ಕೇಳಿರಣ್ಣಾ (ಮಹಾದೇ. 
೨೪-೨); ಎನ್ನ ಹಾನಿಗೊಳಗಾಗಿಸಡೆ ನಿಜಮೂರ್ತಿಯಂ ತೋರ್ಪುದೋ 
ನನ್ನ ತಂದೆ (ಸೋಮಚ. ೩-೬೮). [ಒಳಗಾಗು * -ಇಸ್ಕು] 
ಒಳಗಾಗು (ಕ್ರಿ). ಒಳಪಡು; ಅಧೀನವಾಗು; ಗುರಿಯಾಗು; 
ಈಡಾಗು: ಅಳತೆಗೆ ಕೂಕಕ್ಕೆಣಿಕೆಗಮೊಳಗಾದುವು ಸಕಳವಸ್ತು ಗಳ್‌ 
(ಆದಿಪು. ೧೦-೫೫) ; ಕೊಳದೊಳೆ ಮುಖುಗಿರ್ದಕ್ಕಟಾ ಕೋಡಸೇಡಿಂಗೊಳ 
ಗಾದ (ಗದಾಯು. ೭-೧೩) ; ಮೃತ್ಯುವಿಂಗೊಳಗಾಗದ ಪ್ರಾಣಿಯೇ ಇಲ್ಲಂ 
(ಪಂಡತಂ. ೬೩-೬); ಆಯೆ ರಡೂರ ತಳಭಣ್ಣದ ಸುಂಕವೊಳಗಾಗಿ 
(ಎಕ. ೪21, ಶಿನಮೊ, ೯೭-೪೭; 1113); ಕಂದಯ್ಯ ಕಾದುವ ಹರೆಯವೆ 
ಖಳರೊಳು ಬಂಧನಕೊಳಗಾಗಬಹುದೆ (ಮೋಹತ. ೩೬-೨೨) ; ಕ್ರೋಧ 


5 


ವನ್ನು ತಂದಿಟ್ಟಿವನು (ಚತ್ರಪಾ. ೧೦೧); ಚಿಲ್ಲರೆ ಪಾಳೆಯಗಾರರು ... 
ಡೊಡ್ಡ ಒಳಗಂಡ ಕಳ್ಳರಾಗಿ ಹಗೆತನ ವನ್ನು ಸಾಧಿಸಲು ನಿಂತರು 
(ಚಿತ್ರಪಾ. ೧೦೨). [ಒಳ (೮೭ ಒಳಗು) * ಕಾಣ್‌] 
ಒಳೆಗಿನಿ (ನಾ). ೧. ಒಳಗಿನ ಕೆವಿ. ೨. ಕಿವಿಯ ಒಳಭಾಗ. ೩. ಧ್ಯಾನ 
ಬಲದಿಂದ ಒಳಗೇ ಕೇಳತಕ್ಕ ಶ್ರವಣಶಕ್ತಿ: ಕೇಳುತಿರಲು ಒಳ 
ಗಿವಿಯು ಕೊಳಲು ನನ್ನೊಳಗೆ ಮಾಯವಾದೆ (ಹಾಡುಪಾ. ೨೭-೨೧). 
[ಒಳ (ಆ. ಒಳಗು) * ಕಿವ್ಕಿ) 
ಒಳೆಗು (ನಾ). ೧. ಒಳಭಾಗ ; ಒಳಗಿನ ಪ್ರದೇಶ: ಭಟ್ಟಾರರ್‌' ಬಸ 
ದಿಯಂ ಬಲಗೊಂಡು ಕಾಲಂ ಕರ್ಚೊಳಗಂ ಪೊಕ್ಳು (ವಡ್ಡಾರಾ. ೭೯-೧) ; 
ಒತ್ತಂಬದಿಂದೊಳಗಂ ಪೊಕ್ಕು (ಪಂಪಭಾ. ೭-೪ ವ). ೨. ಮನಸ್ಸು; 
ಹೃದಯ : ಬ್ರಹ್ಮಖೆಷಿಯಾದೊಡೊಳಗು ನಿರ್ಮಳವಹುದು (ಹಚಳಾ. 
೨-೩೨) ; ಬೆಳಗ ನುಂಗಿದ ಗುರುವಿನೊಳಗ ನುಂಗಿದ ಶಿಷ್ಕ (ಸರ್ವಜ್ಞ. 
೧೧೩). ೩. ಗುಟ್ಟು; ರಹಸ್ಯ; ಮರ್ಮ: ಅರಸನನೆಯ್ದಿ ಕಾರ್ಯ 
ಡೊಳಗನಟಾವಂ (ಪಂಚತಂ. ೩೧-೫); ಅಯೋಗ್ಯನೆ ತತ್ತ್ವೈಂಗಳೊಳಗ 
ನಜಂಯದ ಮೂರರ (ಸಮ ಪ. ೪-೩೨); ಒಂದೆ ಮನದಿಂ ನಿರುತಂ 
ಕೇಳ್ವವನೆ ಧರ್ಮದೊಳಗಂ ತಿಳಿಗುಂ (ಧರ್ಮಾಮೃ. ೧-೧೮೧) ; ನಿಮ್ಮ 
ನಿಜದೊಳಗನಾರು ಬಲ್ಲರಯ್ಯಾ (ಅದವ. ೪); ಆಳೋಚನೆಗೆಯ್ವುದು | 
ಚಿತ್ತದೊಳಗನಾರೈವುದು (ಗಿ ರಿಕ. ೬-೧೭). ೪. ಆಧೀನ; ವಶ: |48 
ಕಂಜಾಸ್ಟ್ರ ನೀವಿಕ್ಕಿದಾಜ್ಞೆಗೊಳಗು ಲಾಲಿಸು (ಭರಚ. ೪೮-೫೬). 


ದಿಂದೆಲೆ ಯೋಗಿ ಬಾಧೆಗೊಳೆಗಾಗಿಹನು (ಸರ್ವಜ್ಞ. ೪೮೦). 
[ಒಳಗು4 ಆಗು] 25 
ಒಳೆಗಾಣ್‌ (ಕ್ರಿ). ಒಳಗನ್ನು ಕಾಣು; ರಹಸ್ಯವನ್ನು ತಿಳಿದುಕೊಳ್ಳು : 
ಈ ಒಳಗಂಡ ಕಳ್ಳನ ಕೀಟಲೆಯಿಂದ . . . ಈ ಹಾಲಪ್ಪನೇ ಮತ್ತೆ ಜಗಳ 
4 


೧೬ 


ಒಳೆಗುಗೊಳಿಸು 


ಒಳಗಂಬರ್‌ - ಒಳಕ್ಕೆ ಹೊಗು; ಗುಟ್ಟನ್ನು ಅರಿತುಕೊಳ್ಳು . 
ಆಡಲಾಡಿಸಲ್‌ ಪಾಟಕಿಯಂ ನಿಜಕಿಸಲುಂ ಪರಿಗೊಳಲ್‌ ತೊವ 
ಲಿಕ್ಕಲೊಳಗಂಬರಲ್‌ ಕಾಡಬೇಲಿಯಂ ಮಾರ್ಕಾಡನಜಕಿಯಲುಂ . .. 
ಕೇಳಾನೆ ಬಲ್ಲೆಂ (ಪಂಪ ಭಾ. ೫-೪೧); ಕಾಲಾಳೊಳಂ ಶುದುರೆಯೊಳೆ 
ಮೊಳಗಂಬರಲಾನೆ ಬಲ್ಲೆಂ (ಪಂಪಭಾ. ೫-೪೩ ವ). ಒಳಗುಮಾಡಿ 
ಕೊಳ್ಳು - ಅಳವಡಿಸು; ಸೇರಿಸಿಕೊಳ್ಳು : ಬಲವನು ಲೆಕ್ಕಕೊಳಗು 
ಮಾಡಿಕೊಂಡು ಸಿಕ್ಕದೆ ತಾನೊರ್ವನೆ ಬಹುದಿದು ನೇಮಿಯೊಕ್ಕಲೋಲೆಯ 
ಭಾಗ್ಯದಿರವು (ಕುರಾಸಾಂ. ೪೧-೧೪). ಒಳಹಾಕಿಕೊಳ್ಳು ತನ್ನ ಪಕ್ಷಕ್ಕೆ 
ಸೇರಿಸಿಕೊಳ್ಳು; ಒಳಪಡಿಸಿಕೊಳ್ಳು : ರಾಜನನ್ನು ಒಳಹಾಕಿಕೊಂಡು 
ಇಲ್ಲಿರುವ ಕಡಲುಗಳ್ಳರು ಹಡಗುಗಳನ್ನು ಕೊಳ್ಳೆಹೊಡೆಯುತ್ತಾರೆ 
(ಪ್ರವಾಇ. 11, ೪೩). 

(ದೇ. ॥ ತನಿ. ಉಳ್‌, ಉಳ್ಳಿ, ಉಳ್ಳಗಂ; ಮಲ. ಉಳ್ಳು, 
ಉಳ್ಳಂ, ಉಳ್ಳ ಗಂ; ತುಳು. ಉಳ, ಉಳಾಯಿ ; ಕೊಡ. ಒಳೀ; ತೆಲು, 
ಉಲ್ಲಮು, ಲೋ) 

ಒಳೆಗುಂದುವಿಕೆ (ನಾ). ಒಳಗಿನ ದು: ಖ; ಆಂತರಿಕ ವ್ಯಥೆ: 
“ಆಧಿ... ಮನಸ್ಸಂಬಂಧವಾದ ವ್ಯಥೆಗೆ ಹೆಸರು. ಆಂದರೆ ಒಳಗುಂದು 
ವಿಕೆ, ಅಂತರ್ದುಃಖ, ಮನೋವ್ಯಸನ್ಕ ಮನೋರೋಗ (ಸಿದ್ಧಾಂತಿ. ೬೦). 

[ಒಳ (ಆ ಒಳಗು) + ಕುಂದ್ಕು + -ಇಕೆ] 

ಒಳೆಗುಗಾಣ್‌ (ಕ್ರಿ). ಒಳಗಿನ ವಿಷಯವನ್ನು ತಿಳಿ; ತಿರುಳನ್ನು 
ಕಾಣು; ಅಂತರಂಗವನ್ನು ಅರಿ: ಮುಡಿ ಸೊಪ್ಪಾಗದ್ಳು ನೀವಿ 
ಬಿರ್ಚದು ... ನೀನನ್ಮರೊ ಳ್‌ ಕೊಡಗೂಸಿರ್ಪವೊಲಿರ್ಪೆ ನಿನ್ನೊಳಗು 
ಗಂಡರ್‌ ಗಂಡರಿಸ್ಸೇನುಮಂ ಕುಡರೆಂದಂದು ಕನಲ್ಲು ತಾಯ್‌ ಮಗಳ 
ನೊರ್ವಳ್‌ ಪುರ್ವಿನಿಂ ಜರ್ನಿದಳ್‌ (ಜ ಗವಿ. ೧೬-೧೨೬); ಭೇದಕಠ್‌ 
ಬಹುನಿಧದೆ ಪರಿಕಿಸಲೊಳಗುಗಾಣದಂತೆ ಛಿದ್ರಿಸಿ ತೆಗೆವ ಜಾಣ್ಮೆ (ಚಿಬಪು. 
೭-೬). [ಒಳಗು + ಕಾಹ್‌] 

ಒಳೆಗುಗುಡು "ಒಳಗುಗೊಡು' ನೋ. 

ಒಳೆಗುಗೆಯ್‌, ಒಳಗು ಗೈ (ಕ್ರಿ). ಒಳಪಡಿಸಿಕೊಳ್ಳು ; ವಶಪಡಿಸಿ 
ಕೊಳ್ಳು; ಸ್ವಾಧೀನಗೊಳಿಸು: ಗೋಪಾಲನೆಲ್ಲಿದನಮ್ಮ, ಒಳುವಗೆ 
ಯೊಳೆನ್ನನೊಳಗುಗೆಯ್ದನಮ್ಮ ಒಳಗುಗೆಯ್ದೋವಿದನಮ್ಮ, (ಗ ತಗೋ, 
೧೭-೩). ಒಳಗು ಗೈ : ಉತ್ತಮಗುಣಗಳಿಂದೊಳಗುಗೈದವರೊಳು 
ಪತ್ತುಗೆವೆರಸಿ ಬಾಳುವರು (ಹದಿಬ. ೧-೫೮). [ಒಳಗು + ಕೆಯ್‌,] 

ಒಳಗುಗೈ "ಒಳಗುಗೆಯ್‌' ನೋ. 

ಒಳೆಗುಗೊಡು, ಒಳಗುಗುಡು (ಕ್ರಿ). ೧. ಅಧೀನವಾಗು; ವಶ 
ವಾಗು : ಸುರಕುಲದ, ಲಲನೆಯರು ತೊತ್ತಿರು ಸುರೇಂದ್ರನ ಹೊಳಲ 
ಸುರತರು ಕಾಮಧೇನುಗೆಳೊಳಗುಗೊಟ್ಟಿ ಹವೆನಗೆ (ತೊರರಾ. ೬-೯-೩೭). 
೨. ಗುಟ್ಟನ್ನು ಹೊರಗೆಡಹು; ಗುಪ್ತವಾಗಿ ಶತ್ರುವಿಗೆ ರಹಸ್ಯ 
ವನ್ನು ತಿಳಿಸು: “ಉಪಜಾಪಃ, ಭೇದಃ -ಈ ೨ ಒಳಗುಗೊ [ಪಾಠಾಂ.ಗು] 
ಡುವುದು” (ಹಲಾಯು. ೧೨೮-೯೫). ಒಳೆಗುಗುಡು : ೨. ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಒಳಗು + ಕೊಡು] 

ಒಳಗುಗೊಳ್‌ (ಕ್ರಿ). ತಳೆ; ಪಡೆ. "ಒಳಗುಗೊಳಿಸು' ಪರಾ. 

[ಒಳಗು 4 ಕೊಳ್‌] 

ಒಳೆಗುಗೊಳಿಸು (ಕ್ರಿ). ಪಡೆಯುವಂತೆಮಾಡು; ತಳೆಯು ವಂತೆ 
ಮಾಡು : ಆರಲ ಪರಾಗಪಟಲಂ ಮೇಲೆ ಪರಿಕಲಿಸಿ ಪರ್ಬಿ ಬಿತ್ತರಮಾಗಿ 
ಪತ್ತುಗೆಗೊಂಡೆತ್ತಿದ ಗೋವರ್ಧನಗಿರಿಯ ಪಿರಿಯ ಸಿರಿಯನೊಳಗುಗೊಳಿಸೆ 
ಸಾಕ್ಷಾತ್‌ ಕೃಷ್ಣನಂತೆ ಕಣ್ಣೆವಂದ ರೆಸಾ ಲ ರಸಾರುಹಮಂ (ಶಬಶಂ. 


೨-೪೨ ವ). [ ಒಳಗುಗೊಳ್‌ + -ಇಸ್ಮು] 


ಒಳೆಗುಟ್ಟು 


ಒಳೆಗುಟ್ಟು (ನಾ). ಒಳಗಿನ ಗುಟ್ಟು; ರಹೆಸ್ಯ: ಈ ಬಾಳಿನ ಒಳ 
ಗುಟ್ಟೇನು! (ಹಬ್ಬಿಬ. ೫); ನಿನ್ನಯ ಮಾತಿನ ಒಳಗುಟ್ಟೇನು (ಕಪಪು. 
11, ೩೮) ; ತನ್ನ ಯಶಸ್ಸಿನ ಒಳಗುಟ್ಟೀ ಇಲ್ಲಿದೆಯೆಂಬ ಆತ್ಮವಿಶ್ವಾಸ 
ಕೂಡ ಅತನಲ್ಲಿತ್ತು (ವಾತ್ಸಲ್ಯ. ೩೪೩). 

[ಒಳ (೮ ಒಳಗು) + ಗುಟ್ಟು] 

ಒಳಗುಡಿ (ನಾ). ೧. ಗರ್ಭಗುಡಿ. ೨. ಗುಡಿಸಿಲಿನ ಒಳಭಾಗ : 
ಕೊಳಲ ರಾಗದ ರಹಿಯೊ ಕಲ್ಲಿಯ ಕಲಸುಗೂಳೋ ಹಳ್ಳಿಕಾತಿಯರೊಳ 
ಗುಡಿಯ ಹಾದರವೊ ತುಜುಗಾಹಿಗಳ ತೋಹುಗಳೊ (ಕುವ್ಯಾಸ. ೨-೭೮). 

[ಒಳ (ಆ ಒಳಗು) + ಗುಡ್ಮಿ] 

ಒಳೆಗುದಿ (ನಾ). ಒಳಗಿನ ಕುದಿ; ಅಂತಸ್ತಾಪ: ನಿನ್ನ ಮಾನನವರು 
ಒಳಗುದಿಯಲ್ಲಿಯೇ ಬೆಂದುಹೋಗುತ್ತಿದ್ದಾರೆ (ಮಹಾಗ. ೧೩೦) ; ಕಂಡ 
ಮೇಲೀಗಳ್‌ ಕುದಿವೆನೊಳಗುದಿಯಿಂದೆ ನಾನ್‌ (ಬದ್ಧ ಪ್ರ. ೧೪-೨೮೯). 
"ಬೇಗುದಿ? ಪರಾ. [ಒಳ (ಆ ಒಳಗು) + ಕುದ್ಮಿ] 

ಒಳೆಗುದೋಲು (ಕ್ರಿ). ರಹೆ ಸ್ಕವನ್ನು ತಿಳಿಸು; ಗುಟ್ಟು ಬಿಟ್ಟು 
ಕೊಡು : ತಿಳಿಯಲೊಬ್ಬನ ರೋಮರೋಮದೆ ಕುಳಿಯೊಳಗೆ ಬ್ರಹ್ಮಾಂಡ 
ಕೋಟಿಯ ಸುಳಿವು ಗಡ ಶ್ರುತಿನಿಕರವೊಅಲಿದರೊಳಗುದೋಟ . ಗೆಡ 
(ಕುವ್ಯಾಭೀ. ೨-೧೯); ನೆಳ ಲಂತೆ ಬೆಂಬಳಿನಿಡಿದು ಕಡಲಿನಂತೊಳಗು 
ದೋಟಕಿ (ಅ£ಜಚ. ೩-೧೫೪); ಒಳಗುದೋಜನಶೇಷಭುವನಾವಳಿಗೆ 
(ನಿಭಾಗ. ೪-೧೧-೫೪), [ಒಳಗು ತೋಲ್ಲು (£4 ತೋಜ್‌)] 

ಒಳಗುದ್ದು (ನಾ). ಮರ್ಮಸ್ಥಾನಕ್ಕೆ ಕೊಡುವ ಪೆಟ್ಟು; ಮುಷ್ಟಿ 
ಯುದ್ಧದ ಒಂದು ಪಟ್ಟು, ಹೊಡೆತ (?) : ಎದ್ದಿದಾರೋಯೆಂಬ 
ವರನೊಳಗುದ್ದಿನಲಿ ನಿರ್ಣೈಸಿ ಮೆಲ್ಲನೆ ಹೊದ್ದಿದನು ... ಭದ್ರಭವನಾವ 
ಳಿಯನ್‌ (ತೊರರಾ. ೫-೨-೬೬) ; ಮೂದಲಿಸುತ್ತ ಮಲ್ಲರಿರದೆ ಯ್ದಿ 


ಹಿಡಿದು ದಿಂಡುಗೆಡೆವಂತೆ ಒಳಗುದ್ದು ಹೊಣಗುದ್ದಿಕ್ಕಿ ದಂಡಿಸಿ (ಸಮ್ಯಳಾ.. 


೪-೧೮). "ಹೊಅಗುದ್ದು' ಪರಾ. 
[ಒಳ (೮. ಒಳಗು) + ಗುದ್ದು (ಆ ಗುರ್ದು,)) 
ಒಳೆಗುಪ್ಪಸ್ಕ, ಒಳಕುಪ್ಪಸ್ಕ, ,ಒಳಕು ಪ್ರುಸ (ನಾ). ಕುಪ್ಪಸ 
ದೊಳಗೆ ತೊಟ್ಟುಕೊಳ್ಳುವ ಒಳರವಿಕೆ: ಒಳಗುಪ್ಪಸನಲ್ಲದೆ ಅವರ 
ಮೈಮೇಲೆ ಬೇಕೆ ಚಿಂದಿಯೇ ಇರಲಿಲ್ಲ (ಪನರು. ೧೪೦). ಒಳಕುಪ್ಪಸ : 
(Smock. ಇಂಕನಿ). ಒಳೆಕುಪ್ಸುಸ : ವಿದೇಶೀಯ ಒಳಕುಪ್ಪುಸ ಇದೇ 
ಮೊದಲಾದ ವಸ್ತುಗಳನ್ನು ಸಂಗ್ರಹಿಸಲು ಅವನು ಚಿಂತಿಸುವ ಅವಶ್ಯ ವಿರ 
ಲಿಲ್ಲ (ಇಪ್ಪಕ. ೩೭೭). [ಒಳ (ಆ ಒಳಗು) + ಕುಪ್ಪಸ] 
ಒಳೆಗುಬಡು (ಕ್ರಿ). ಒಳಪಡು; ಈಡಾಗು : ಬಳಿಕ ಕೈ ಮೈ ಸೋಂಕಿ 
ಗಾಜದೆ ಸಿಲುಕಿದೆವು ಸೋಲದಲಿ ಬಂಧನಕೊಳಗುಬಟ್ಟುದು [ಪಾಠಾಂ. 
ಗೊಟ್ಟತು] ವಿಧಿ ಪುರಾಕೃತನಾರವಶವೆಂದ (ತೊರರಾ. ೫-೭-೨೯). 
[ಒಳಗು * ಪಡು] 
ಒಳೆಗುಮಾಡಿಸು (ಕ್ರಿ). ವಶಕ್ಕೆ ಕೊಡು ; ಒಪ್ಪಿಸು: ಖಳನೃಪರ ಛತ್ರ 
ಚಾಮರೆ ಪತಾಕಾಳಿಯಂ ಕೆಲದ ವರೆ ಕೈಗೊಳಗುಮಾಡಿಸುತೆ (ಚಬಪು. 
೪೪-೪೫). [ಒಳಗುಮಾಡು + - ಇಸ್ಕು] 
ಒಳೆಗುಮಾಡು (ಕ್ರಿ). ೧. ಸ್ವಾಧೀನಪಡಿಸಿಕೊಳ್ಳು; ವಶಪಡಿಸಿ 
ಕೊಳ್ಳು; ತನ್ನ ಕಡೆ ಸೇರಿಸಿಕೊಳ್ಳು: ಮನೋವೇಗದಿನೆಯ್ದಿ ಪ್ರಭಾ 
ಕರೀಪುರಮನದಂ ಕಾವ ಚಿತ್ರಸೇನಾದಿ ಸೇನಾನಾಯಕರುಮನೊಳಗು 
ಮಾಡಿ (ಶಾಂತಿಪು. ೪-೭೦) ; ಚರಿತದಿಂ ನೋಡಿ ತನ್ನೊಳಗುಮಾಡಿಯೆ 
ಕೊಂಡು (ನಂಬಿರ. ೧-೨೦) ; ಗುಪ್ತದಲಿ ಕೃಷ ನನೊಳಗುಮಾಡುವ 
ಮುದದಿ ಬಂದನು ಕೌರವೇಂದ್ರನು (ಕುವ್ಯಾಉ. ೧-೧೭) ; ಬಲು ದೈನ್ಯ 
ದಿಂಧಕೊಳಗುಮಾಡಿ ಕೆಂತುಕೇಳಿಯನೊಲಿದಿತ್ತು (ಕಂನವಿ, ೨3-೧೦೬). 


೧೫೭ 


13 


20 


30 


93 


45 


ಒಳೆಗೆರೆ 


೨. ಒಳಗೊಳ್ಳು ; ಆವರಿಸು: ಸಲೆ ಪೂತ ಚೂತಲತೆಯನೊಳಗು 
ಮಾಡಿ ಬಳಸಿದ ಮಾಧವೀಲತೆಯ ಬಳ್ಳಿವಳ್ಳಿಯ ಬಳ್ಳಿಗಾವಣದ 
ಮುಂದೆ(ಆದಿಪು. ೧೧-೭೩ ವ); ಬಡವಾಗ್ನಿಯ[ನನುವಿಸಿದಂತಾನುಂ] ಬಜ 
ಸಿಡಿಲ ಕಿಡಿಗಳ ಬಳಗಮನೊಳಗುಮಾಡಿದೆಂತಾನುಂ ಗೊಂದಣಿಸಿ ಸಂದ 
ಣಿಸಿ ನಿಂದಣಿಯಂ (ಪ ಪ ಭಾ. ೧೦-೮೦ ವ); ಶಿಖಾಡಂಬರಮೆಯ್ದೆ 
ನೀಳ್ದೊಳಗುಮಾಡೆ ನಿಶಾಟರೆನುಂಡನಗ್ನಿ ಛುಮ್ಮೆಂಬ ಛಟಚ್ಛ ಟಿಂಬ °°. 
ರವಂ (ಕಾವ್ಕಾವ. ೨೮). ೩, ವಶವಾಗುವಂತೆ ಮಾಡು; ವಶಪಡಿಸಿ 
ಕೊಡು : ಎಲೆ ದೇವೆಂದ್ರ ನಿಮಗಾ ಮಂದಗಮನೆಯನೊಳಗುಮಾಡೆಂ 
ದೆನಗೆ ಪೇಳ್ವಿರಲಾ (ನಳ ಚ. ೩-೨೨). ೪. ಗುರಿಮಾಡು; ಈಡು 
ಮಾಡು: ಸೊಕ್ಕಾನೆನಡೆನೆತ್ತ ಸೊಬಗಿಯರ್‌ ವಿಟಿರೆರ್ದೆ ಬಿಕ್ಕನೆ ಬಿರಿ 
ಯುವಂದದಲಿ ಆಕ್ಕಖೌಿಂದಾಲೋಕನಗೆಯ್ದ್ಹು ಮದನನ ಮೊಕ್ಕಳಕೊಳಗು 
ಮಾಡಿದರು (ಮೋಹತ. ೨೪-೧೬). ೫. ಬರಮಾಡಿಕೊಳ್ಳು; ತಂದು 
ಕೊಳ್ಳು: ಇಷ್ಟು ಅನರ್ಥವನ್ನೂ ಈತನು ಒಳಗುಮಾಡಿಕೊಂಡಂತೆಯೇ 
(ರಾಜಸೂ. ೯೩). [ಒಳಗು + ಮಾಡ್ಕು] 

ಒಳೆಗುವರಿ (ಕ್ರಿ). ಒಳಗೆ ನುಗ್ಗು: ಎಲೆ ದುರಾತ್ಮ ದ್ಯೂತಕೇಳೀ 
ಕಲಹಲಂಪಟ ನಿಲ್ಲುನಿಲ್ಲೆನುತೊಳಗುವರಿದಪ್ಪಳಿಸಿದನು ದುರ್ಯೋಧನನ 
ರಥವ (ಕುವ್ಯಾದ್ರೋ. ೨-೭೩). [ಒಳಗು + ಪರ್ಕಿ) 

ಒಳಗುನೇಳು (ಕ್ರಿ). ಅಂತರಂಗವನ್ನು ತಿಳಿಸು; ಗುಟ್ಟಿನ ವಿಷಯ 
ವನ್ನು ಹೇಳು: ಒಳಗುವೇಳುವುದೊಡನಾಡುವುದೊಲಿದೊಲ್ಮೆಗೆಳಸುವು 
ದೇಕವೆನಿಪುದು (ಹ ದಿ ಬ. ೩-೪೨). 

[ಒಳಗು *- ಪೇಳು (ಆ ಪೇಯ್‌)) 

ಒಳೆಗೃಹ (ನಾ). ಮನೆಯ ಒಳಭಾಗ; ಒಳಮನೆ: ಕಡುಚಿಲ್ವರವರ 
ನೀವೊಮ್ಮೆ ನಡೆನೋಡಿದರೆ ಬಿಡೆಲಜಕಿಯಿರೆಂದನು ನಾಣ್ಟಿ ಸಿಡಿದೊಳಗೃಹ 
ಹೊಕ್ಕರವರು (ಭರಚ. ೪೩-೩೪). [ಒಳ (ಆ. ಒಳಗು) + ಗೃಹ] 

ಒಳಗೆ (ಅ). ೧. ಒಳಗಡೆ: ಒಳಗೆ ಬೆಳಗು ಪೊಜಗೆ ಕಲ್ತಲೆ (ಭಾಷಾಭೂ. 
ರ್ಣ ಉದಾ) ; ಅತ್ತಿಯ ಪಣ್ಣಳಂತೊಳಗಶುದ್ಧನುಂ ವಟಫಲದಂತೆ ಪೊಣಗೆ 
ಸೇವ್ಯನುಂ (ಧರ್ಮಾ ಮೃ. ೬-೬೨). ,೨. ಅಂತರಂಗದಲ್ಲಿ: ಒಳಗೆ 
ಶೋಧಿಸಿ ಹೂಲಗೆ ಶುದ್ಧವಿಸಿ (ಮಹಾದೇ. ೮-೧); ಸಲೆ ವಾಗ್ದೇವಿಯೆ 
ನ್ನೊಳಗಿರು ತಾಯೆ (ಮೋಹತ. ೧-೧೧). ೩. ಮುಂಚೆ; ಅಷ್ಟರಲ್ಲಿ: 
ಕೆಲವು ದಿವಸದಿಂದೊಳಗೆ ವ್ಯಾಕರಣಂ ಪ್ರಮಾಣಂ ಛಂದಮಲಂಕಾರ 
. ೬ * ಶಾಸ್ತ್ರಂಗಳೆಲ್ಲಮಂ ಕಲ್ಪಿಸಿದೊಡೆ (ವಡ್ಡಾರಾ. ೭೪-೮) ; ಶಿರವನರಿ 
ವೆನು ನಾಳೆ ಬೈಗಿಂದೊಳಗೆ ಸೈಂಭಧವನ (ಕುವ್ಕಾದ್ರೋ. ೮-೩೬); ನಾಳೆ 
ಯೊಳಗೆ ಹಣ ಮುಟ್ಟ ಸಬೇಕು (ರೂಢಿ). 

ಒಳಗೊಳಗೆ (ದ್ವಿರುಕ್ತಿ): ಒಳಗೊಳಗೆ ಮುಳಿದು (ಕಿರುರ. ದೇ. 

೭-೭); ಆಗಳಾಗಳ್‌ ಕೆಂಡ ಬಿನದಮನೊಳಗೊಳಗೆ ತಮ್ಮ ಬಳಗಕ್ಕೆ 
ತಿಳಿಪಿ (ರಾಮಾಶ್ವ. ೨೨-೧೫). ಒಳಗಿಕ್ಕು ಎ ಮುಚ್ಚಿಡು ; ಮರೆಮಾಡು: 
ಸುಲಿಪಲ್ಲ ಪುರ್ವಿನ ಕುಚಂಗಳ ಭಂಗಿಯನುರ್ಪಿಗೆಲ್ಲಮಂ ತಳೆದೊಳಗಿಕ್ಕಿ 
ತೋಣುವವೊಲಂದೆಸೆದತ್ತು ನಿಳಾಸಿನೀಜನಂ (ವರ್ಧಪು. ೫-೪೦); 
ಮಕ್ಕಳವಗುಣ ತಾಯಿಗಳುವೊಳಗಿಕ್ಸಿ ಪಾಲೆಜಕೆವಂತೆ (ಬಜ್ಜಪು. ೬೯-೨೫). 
ಒಳಗುಗಿ-ಒಳಗೇ ಭಯಪಡು ,--ಅಳುಕು : ಮಳಯ ಸಮಾರಣಂಗೆ 
ಶಶಿಯಂ ಮಜಕಿದೀಕ್ಷಿಸಲಟ್ಟುವಂಗಜಂಗೊಳಗುಗಿದಳ್‌ (ನಳಚಂ. ೧೯೮). 
ಒಳಗುರಿ - ಒಳಗೇ ಉರಿ, ಸುಡು; ಒಳಗೇ ನೊಂದುಕೊಳ್ಳು : 
ಒಳಗುರಿವ ಹಸಿಮರನ ತುದಿಯಲಿ ಜಲವೊಗುವವೊಲು (ಕುವ್ಯಾದ್ರೋ. 
೭-೮) ; ನಿನ್ನವೀ ಕೇಡುಗಳ್ಳೊಳಗುರಿದು ಮಜುಗದಾತನ್‌ ಕಲ್ಲ ಮಾಲಕ್ಕಿ 
ಯೋನ್‌ (ಬದ್ಧಪ್ರ. ೧೪-೨೮೬). [ಒಳಗು + -ವೃ] 

ಒಳೆಗೆರೆ "ಒಳಗೆಆ್‌ ? ನೋ. 


ಒಳೆಗೆಲಸೆ 


ಒಳೆಗೆಲಸ (ನಾ). ಮನೆಯ ಒಳಗೆ ಮಾಡಬೇಕಾದ ಕೆಲಸ: ಅವರು 
ಒಳಗೆಲಸಕ್ಕೆ ಒಬ್ಬ ಆಳನ್ನು ಇಟ್ಟುಕೊಂಡಿದ್ದಾರೆ (ರೂಢಿ). 
[ಒಳ (ಆ ಒಳಗು) * ಕೆಲಸ] 
ಒಳೆಗೆಸರು (ನಾ). ಒಳೆಗಿನ ಕೆಸರು; ಅಂತರಂಗದ ಕಶ್ಮಲ: 
“ಮಹತ್ವಾಕಾಂಕ್ಷೆಯೆಂಬ ಒಳಗೆಸರನ್ನೆಲ್ಲ ತೊಳೆದು ನಿರ್ಮಲಾಂತರಂಗ 
ನಾದ ಭರತನು ತನ್ನ ಅಯೋಧ್ಯಾನಗರಕ್ಕೆ ಅಭಿಮುಖನಾದನು” (ಕನ್ನಇ. 
೬೧). [ಒಳ (ಎ ಒಳಗು) + ಕೆಸರು (ಆ ಕೆಸಜ್‌)] 
ಒಳಗೆಖಕೆ, ಒಳಗೆರೆ (ನಾ). ಕೆರೆಯ ಒಳಭಾಗ; ಕೆರೆಯ ಒಡಲು : 
ಬೆಳ್ಗಲ್ಲಿಗೆಜಕೆಯಾ ಒಳಗೆಜಕಿಯಾ ಪಳ್ಳ ದಾ ಕೂಡಲ (ಎಕ. 1೪, ನಾಗಮಂ. 
೮೫-೬೨ ; 776) ; ಮೂದಗೆಜಕೆ ಎ ಬೊಜ್ಜಗೆಜಕಿಯ ಒಳಗೆ ಆ ಎ 
ಕೂಡಿತ್ತು ಸೀಮೆ (ಎಕ. 1೪, ಶ್ರೀರಂಗ. ೧೬೦-೨೫; ಸು 800) ; [ಒಳ 
ಗೆಜೆಯ ಕೀಳ್ಳಣೆಯ ಕಳನಿ (ಸೌ ಇಇ. Ix-i, ೨೪-೪೨; 936); 
ತಳುವದೆ ತುರುಗೆಜಕೆ ಗರೆಗಾವುದದೆ ಕೆಲಿ ಯೊಳಗೆಆಕಿಯಲಿ ಬೀಡಬಿಟ್ಟ 
(ಕಂ ನ ವಿ. ೧೯-೧೮). ಒಳೆಗೆರೆ: ಅಕ್ಕತಂಗೆಯ ಕಟ್ಟೆಯ ಒಳಗೆರೆಯೊಳ 
ಗಣ ಗುಡ್ಡದ ಪಡುವಣ ಕೋಡುಗಲ್ಲೇ ಗಡಿ (ಎಕ. ೪11, ಶಿವಮೊ. ೭೧-೩೭; 
1431) ; ಕೊರಲಹಳ್ಳಿ ಯ ಗಡಿಯ ಹೊಸಕಟ್ಟೆ ಒಳಗೆರೆ (ಎಕ. ೪1, 
ಶಿವಮೊ. ೨೬-೨೪೭ ; 1524). [ಒಳ (ಆ ಒಳಗು) + ಕೆಜೆ] 
ಒಳೆಗೈ; "ಒಳಕೆಯ್ಮ್‌' ನೋ. 
ಒಳೆಗೈ (ನಾ). “ಗುಪ್ತಚಾರ; ಪರರ ಗುಟ್ಟು ತಿಳಿಯುವವ” 
(ಸಿರಿಕೋ. ೮೨). [ಒಳ (ಆ ಒಳಗು) + ಕೈ (೮ ಕೆಯ್ಯ್‌)) 
ಒಳಗೊಂಬು (ನಾ). ಒಳಗಿನ ಕೊಂಬೆ: ಮರದಿಂ ಮರಕ್ಕೆ ತಿರುಗಿ 
ಪಾಯ್ನೊಳಗೊಂಬನಲ್ಲಾಡಿ ತೂಗಿ: ತೊನೆದಳ್ಳಿ ಬಳಿದು (ಗಿರಿಕ. ೧-೧೨೮ ವ). 
[ಒಳ (ಆ ಒಳಗು) + ಕೊಂಬ್ಳು) 
ಒಳಗೊಳ್‌ "ಒಳಕೊಳ್‌? ನೋ. 
ಒಳಗೋಟಿ "ಒಳಕೋಂಟಿ? ನೋ. 
ಒಳೆಗೋಣೆ "ಒಳಕೋಣೆ' ನೋ. 
ಒಳೆಚೆಂದ (ನಾ). ಒಳಗೇ ಇರುವ ಚೆಲುವು; ಹೊರಗೆ ಕಾಣದ 
ಚಂದ; ಅಂತರಂಗ ಶೋಭೆ: ಆಗಿನ ಕಾಲದ ಹೆಣ್ಣುಮಕ್ಕಳು ತುಂಬಾ 
ಒಳಚಂದದವರು (ನೊಮಗು. ೧೯). [ಒಳ (ಆ ಒಳಗು) + ಚಂದ] 
ಒಳಚರಂಡಿ (ನಾ). ಭೂಮಿಯ ಒಳಗೇ ಹೆರಿಯುವಂತೆ ಮಾಡಿದ 
ಚರಂಡಿ: ಈ ಮನೆಗೆ ಸ್ವಲ್ಪದೂರದಲ್ಲಿ ... ಒಳಚರಂಡಿಗಳ ಮಾರ್ಗ 
ವಿದೆ (ಗೋಪುರ. ೧೨). [ಒಳ (ಆ ಒಳಗು) + ಚರೆಂಡಿ] 
ಒಳಚಾಚು (ಕ್ರಿ). ಒಳಗೆ ಸೇರಿಸು; ಒಳಕ್ಕೆ ನೂಕು: ಹರದ ಜಡೆಗಳ 
ಜಗುಳದವೊಲೊಳಚಾಚಿ ಚಾಪವ ತೆಗೆದುಕೊಳುತೆಲೆವನೆಯ ಹೊಜವಂಟಿನು 
ರಘುಪ್ರಭವ (ಕೊರರಾ. ೩-೬-೫). [ಒಳ (ಆ ಒಳಗು)+ ಚಾಚು] 
ಒಳೆಚಾವಡಿ (ನಾ). ಒಳಗಿನ ಹಜಾರ: ಹೊಆಸಭೆಯಿಂದೊಳಚಾವಡಿ. 
ಗೆಯ್ದಿ ಚೆಲೆಜಕದೊಳೋಲಗವಾದ (ಭರಚ. ೩೭-೬೪). 
[ಒಳ (೮. ಒಳಗು) + ಚಾವಡಿ] 
ಒಳೆಚಿತ್ತ (ನಾ). ಮನಸ್ಸಿನ ಒಳಭಾಗ ;:ಹೃದಯದ ಆಂತರ್ಯ: 
ಒಳಚಿತ್ತವರಳುತಿರೆ ಕಾಯುತಿದ್ದೆ ನಿಶ್ಚಿಂತ ಚಿಂತೆಯಂತೆ (ಹೃದಸ. ೪-೪). 
[ಒಳ (ಆ. ಒಳಗು) + ಚಿತ್ತ್ವ) 
ಒಳೆಚುಚ್ಚು (ನಾ). ಒಳಗಿನ ಇರಿತ; ಮರ್ಮಘಾತ: ಮಚ್ಚರಂಗಳು 
ಕುಚ್ಚಿತಂಗಳು ಮುಚ್ಚು ಮಜ್‌ಗಳ ಕೆಚ್ಚುಗಳು ವೊಳಚುಚ್ಚುಗಳು (ಬಸಪು. | 
[ಒಳ (ಆ ಒಳಗು) + ಚುಚ್ಚು (ಆ ಚುರ್ಚು)) 
ಒಳೆಚೌಕಿಗೆ (ನಾ).ಎಒಳಚಾವಡಿ : ಕಾಲ್ಗೆ ನೀರಂ ನೀಡಿ ಮತ್ತಂ ಕೈವಿಡಿ 
ಜೊಳಚೌಕಿಗೆಗುಯ್ದು (ರಾಮಾಕ್ಸ. ೪-೯). [ಒಳ(ಎ ಒಳಗು) *- ಚೌಕಿಗೆ) 


೪೦-೬೧). 


೧೨೬೮ 


10 


25 


93 


«3 


ಒಳೆತೋಟ 


ಒಳಜಗಳ (ನಾ). ತಮ್ಮ ತಮ್ಮೆಲ್ಲಿಯ ಜಗಳ; ಅಂತಃಕಲಹ : ಪೊ 
ಆಡಿ; ಒಳಜಗಳಂ, ಒಳಅಟ್ಟಿ 0 (ಭಾಷಾಭೂ. ೧೪೪ ಉದಾ); ಅಲಗಿನಂಬಿನ 
ಹಕ್ಕೆ ನಮಗಾಯ್ತೊಳಜಗಳ ಸಾಕಿನ್ನು ಸೋದರರೊಳಗೆ ಸಂಪ್ರತಿಯಾಗಿ 
ಬದುಕುವದು (ಕುವ್ಯಾಭೀ. ೧೦-೩೦). [ಒಳ (ಆ ಒಳಗು) + ಜಗಳ] 
ಒಳಜಗುಲಿ (ನಾ). ಒಳಗಿನ ಕಟ್ಟಿ, --ವೇದಿಕೆ: ಈರ ಊಟ ತೀರಿಸಿ 
ಮಕ್ಕಳು ಮರಿಗಳನ್ನೊಳಜಗುಲಿಯಲ್ಲಿ ಒರಗಿಸಿದ (ಮುಂಗಾಮು. ೭೨). 
[ಒಳ (೮. ಒಳಗು) + ಜಗುಲಿ] 
ಒಳಜ್ಜರ/ (ನಾ). ೧. ಹೊರಗೆ ತೋರದಿರುವ ಜ್ವರ. ೨. ಅಸ್ಥಿಗತ 
ಜ್ವರ: ಗುಳಿಗೆಗಳಂ ಮಾಡಿ... ತೆಗೆದುಕೊಳ್ಳ ಲು ಬಹುಕಾಲ 
ದಿಂದುಂಟಾದ ಕೆಮ್ಮು, 'ಒಳಜ್ವರ ಸಹ ಗುಣಮಹುದು (ಸಕವೈ. ೨೨೬). 
[ಒಳ (ಆ ಒಳಗು) + ಜ್ವರ] 
ಒಳಟ್ಟೆ (ನಾ). ಒಳಗಿನ ಅಟ್ಟಿ; ಜೋಡು, ಮೋಜು ಮೊದಲಾದುವು 
ಗಳಲ್ಲಿ ಹೊಂದಿಸಿರುವ ಚರ್ಮದ ಒಳಪದರ (೪). 
(ಒಳ (ಆ ಒಳಗು) + ಅಟ್ಟಿ] 
ಒಳಡೊಂಕುಕಾಲ್‌ (ನಾ). ಒಳಕ್ಕೆ ಬಗ್ಗಿದ ಕಾಲು; ತೊಟ್ಟಿಲು 
ಗಾಲು; ಬಂಕಣಗಾಲು: ಒಆತೆ ಬಾಯ್ಗಳ ಗಂಟುಗೈಗಳ ಬಜತೆದೆ 
ಗಳೊಳಡೊಂಕುಳಾಲ್ಲ್ಗಳ ಕಿಜುಕುಲರು ಬಂದರು ನೆರದು ಕಾಗೆಯ ಹಳನಿಗೆ 
ಯೊಲು (ಬಸಪು. ೫೮-೪೯). 
[ಒಳ (೮ ಒಳಗು) + ಡೊಂಕು + ಕಾಲ್ಕ್‌] 
ಒಳತಂತ್ರ (ನಾ). ಒಳಗಿನ ಗುಟ್ಟು, ರಹೆಸ್ಯ: ಕರ್ಮಾ ಅಕರ್ಮದ 
ತಂತ್ರ ಫಲ ವಿಫಲತೆಯೊಳತಂತ್ರ ಈಶ್ವರೀಯಂತ್ರ (ಸೂರ್ಯಪಾ. ೪-೬). 
[ಒಳ (ಆ ಒಳಗು) + ತಂತ್ರ] 
ಒಳೆತಾಗು (ಕ್ರಿ). ಒಳಕ್ಕೆ ತಾಗು, ಸೇರು: ಗೇರಮರನ ಕಟ್ಟಿ 
ಬೀಸುವೊಳತಾಗಿ ಗಡಿಯಂಕನ ಹಳ್ಳೀ ಮೇರೆಯ ಸುಂಕದವರ ಕಟ್ಟೆ (ಎಕ. 
೪11, ಶಿವಮೊ. ೮೫-೧೦೦ ; 1527). [ಓಳ (ಆ ಒಳಗೆ) + ತಾಗು] 
ಒಳೆತಿರುಗು (ಕ್ರಿ). ಒಳಗೇ ಸುತ್ತು, ತಿರುಗು: ತಿಜ್ರನೊಳತಿರು 
ಗುಮೇ ಗುಡ್ಡೆಯೊಳ್‌ ಬಲ್‌ ಬಟಲ್ಲ ಕಣ್ಮುಂ (ಬದ್ಧಪ್ರ. ೪೬-೧೦೧೦). 
(ಒಳ (ಆ ಒಳಗು) + ತಿರುಗ್ಗು|] 
ಒಳತೆಗೆ "ಒಳದೆಗೆ' ನೋ. 
ಒಳತೆರಿಗೆ (ನಾ). ಸರಕುಗಳ ಮೇಲೆ ಒಳನಾಡಿನಲ್ಲಿ ಹಾಕುವ 
ತೆರಿಗೆ: ಅಮದು ಮಾಡಿದ ಅಥವಾ ದೇಶೀಯ ಸರಕುಗಳ ಮೇಲೆ ಒಳ 
ತೆರಿಗೆಗಳನ್ನು (1nternal taxes) ವಿಧಿಸುವುದರಲ್ಲಿಯೂ (ಅಂತಸಂ. 
೧೬೮). [ಒಳ (೮ ಒಳಗು) + ತೆರಿಗೆ (ಆ ತೆಆಾಗೆ)] 
ಒಳತೋಟಿ, ಒಳಡೋಟ (ನಾ). ೧. ತಮ್ಮ ತಮ್ಮಲ್ಲಿಯ 
ಜಗಳ; ಒಳಜಗಳ; ಅಂತಃಕಲಹ: ಹೊಳಲು ತಲೆಕೆಳಕಾಯ್ತು 
ಹುಯ್ಯಲು ತಳಿತುದೊಳತೋಹಿಯಲಿ ಕೆತ್ತವು ನಿಳೆಯ ನಿಳೆಯ ಕವಾಟ 
ವುದ್ರೇಕಿಗಳ ಮಯವಾಯ್ತು (ಕುವ್ಯಾದ್ರೋ. ೭-೬); ಒಳತೋಟಯೊಡ 
ರಿಪ ಗಂಡಪೆಂಡಿರ ಮನೆನೆಳಲ ಸೇರರು ನೀತಿವಿದರು (ಹದಿಬ. ೬-೬); 
ಒಂದು ರಾಜಮನೆತನದ ಗೃಹಕೃತ್ಯದ ಒಳೆತೋಟಯಿಂದ ಕಥೆ ಆರಂಭ 
ವಾಗುತ್ತದೆ (ಭಾರದ. ೮೮). ೨. ಅಂತರಂಗದಲ್ಲಿ ಆಗುವ ಭಿನ್ನ 
ಭಾವಗಳ ತುಮುಲ; ಮನಸ್ಸಿನ ಹೊಯ್ದಾಟ ; ಕಳಕಳದಲೊಳ 
ತೋಟ ಮಸಗಿತು ಹರುಷ ಲಜ್ಜೆಯಲಿ (ಕುವ್ಯಾಆ. ೧೫-೩೩) ; ಈ ಒಳ 
ತೋಟಯಲ್ಲಿ ಅವನ ಶ್ರದ್ಧೆಗಳು ಕಳಚಿಬಿದ್ದಿರಲಿಲ್ಲ (ಸಮಜೀ. ೨೫೮). 
ಒಳದೋಟ: ೨. ತಂದೆ ಶಂತನು ಒಳದೋಟಯಲ್ಲಿ ತೊಳಲಾಡುತ್ತಿ 
ರುವುದನ್ನು ಅರಿತು ಧೀರತ್ಕಾಗಿಯಾದ ಭೀಷ್ಮನು . . . ನಿಶ್ಚಯಿಸಿದನಂತೆ 
(ತವನಿ. ೬೮)- [ಒಳ (೮ ಒಳಗು) + ತೋಟಿ] 


ಒಳದನಿ 


ಒಳದನಿ (ನಾ). ೧. ಅಂತರಂಗದ ಮಾತು; ಹೈದಯದ ವಾಣಿ: 
«ಅದು ಸಾಧ್ಯವೇ ಇಲ್ಲ' ಎಂದು ಒಳದನಿ ಹೇಳಿತು (ವಾತ್ಸಲ್ಯ. ೧೦) ; 
ಬಡವರೆ ಬಗ್ಗರ ತುತ್ತಿನ ಚೀಲದ ಒಳಗಿನ ಒಳಗಿನ ಒಳದನಿಯೊಂದು! 
(ಗರಿ. ೬೧-೧೬) ; ನಾನು ಇನ್ನೂ ತಾಯಿಯಾಗಲಿಲ್ಲವಲ್ಲಾ ಎಂದು 
ಒಳದನಿ ಮಿಡುಕುತ್ತಿತ್ತು (ತೇನೋಡ. ೪೨). ೨. ಕೆಳ ದನಿ; ತಗ್ಗಿದ ದನಿ: 
ಅವನು ಒಳದನಿಯಲ್ಲಿ ಮಾತನಾಡುತ್ತಾನೆ (ರೂಢಿ). 

[ಒಳ (೮ ಒಳಗು) + ದನ್ಸಿ] 

ಒಳೆದವಡೆ (ನಾ). ದವಡೆಯ ಒಳಭಾಗ: *ತಾಲು, ಕಾಕುದಂ - ೨ 

ದವಡೆಗಳು, ಒಳದವಡೆ, ಹೊರದವಡೆ, ಕೆಳದವಡೆ, ಮೇಲುದವಡೆ, 
ದಾಡೆ? (ಸಿದ್ಧಾಂತಿ. ೧೭೦). [ಒಳ (ಆ ಒಳಗು) + ದವಡೆ] 

ಒಳೆದಸವಂದ (ನಾ. ಹತ್ತರಲ್ಲಿ ಒಂದು ಪಾಲು; ಒಂದು ತೆರಿಗೆ 
(?) : ಆ ಕೆಜೆಯ ಕೆಳಗೆ ಹುಟಿದಂಥಾ ಗದೆಗೆ ವೊಳದಸವಂದವಾಗಿ 
ಹತಕೆ (ಸೌಇಎ. ೧೯೩೪, ಪುಂಗನೂರ್‌. ೧೫೬-೯ ; 1419). 

(ಒಳ? + ಡಸವಂದ] 

ಒಳದಾರಿ (ನಾ). ಒಳಗಿನ ದಾರಿ; ಹತ್ತಿರದ ದಾರಿ; ಸೀಳುದಾರಿ: 
ಉಡುವತ್ತುಮೊಟ್ಟಿ ಎಂಬಲ್ಲಿ ಒಂದು ಒಳದಾರಿ ಇದೆ (ನವನೀ. ೬೬); 
ಕೈಲಿನಗುಂಟಿ ಒಳದಾರಿಯಿಂದಲೇ ಹೋಗಬೇಕೆಂದಿದ್ದ ಆನಂದ (ಕಮನೆ. 
೧೫೧). [ಒಳ (ಆ ಒಳಗು) 4 ದಾರಿ] 

ಒಳದಿಶೆ (ನಾ). ಒಳಗಿನ ದಿಕ್ಕು, ಭಾಗ: ಒಳಸರಿಯೆ ಹಿಂಭಾಗ 
ಮುಂಗಾಲೊಳದಿಶೆಯದಿಂಬಾಗೆ ಭರಿಕೈ ಬಲದುರದಲಿರೆ ವೊಲೆಯದಿರೆ 
ಕಿವಿಬಾಲ ಮಿಳ್ಳಿಸಿರೆ (ಸಾಳ್ವಭಾ. ೨೧-೧೦). [ಒಳ (ಆ ಒಳಗು) * ದಿಶೆ] 

ಒಳದು "ಉಳ್ಕ್‌' ಪರಾ. 

ಒಳೆದೂಡು (ಕ್ರಿ). ಒಳಗೆ ನೂಕು, ದಬ್ಬು: ಒಬ್ಬ ಇನ್ನೊಬ್ಬ 
ಮತ್ತೊಬ್ಬ ಮುಂತಾದವರು ಒಬ್ಬ ರನ್ನೊಬ್ಬ ರು ಒಳದೂಡುತ್ತಿ ದಾರೆ 
(ಹನ್ನೊಂದ. ೯೯). [ಒಳ ಗೆ ಬು + ದೂಡು] 

ಒಳದೆಗೆ, ಒಳತೆಗೆ (ಕ್ರಿ). ಒಳಗೆ ಎಳೆದುಕೊಳ್ಳು ; ಒಳಕ್ಕೆ ಸೇದು: 
ನೀವೆಲ್ಲಮಸುವೋದಂತುಸುರನೊಳದೆಗೆದು ಮಿಸುಕದಿರ್ಪುದು (ಪಂಡತಂ. 
೨೦೦-೮); ಮುಂಕೊಳಿಸಿ ಕವಿದರ ಕೋಡಕೈ ಯಲಿವೊಳದೆಗೆದು 
ಮೋಹಿದರೆ [ನಾಕಾ ಕದನವ ಕೋಡಕ್ಟೆಯವರಳವಿಗೊಟ್ಟರೆ ನೋಡಿ] 
ಸಿಡಿಮಿಡಿಗೊಂಡು (ಕು ವ್ಯಾಭೀೀ. ೪-೬೫) ; ತುಟಯೊಳದೆಗೆದುದೇನು 
ನಿಮಿತ್ತ (ನಿಭಾಗ. ೪-೩-೩). ಒಳೆತೆಗೆ: ಆ ಬಲೆಯೊಳುತ್ಬನ್ನಮತಿ 
ತೊಡರ್ದು ತನ್ನ ಪೆಸರಂ ನೆನೆದುಸಿರನೊಳತೆಗೆದಸುಪೋದಂತೆ ಮಿಸುಕ 
ದಿರ್ಪುದುಂ (ಸಂಚತಂ. ೧೫೯-೬). [ಒಳ (ಆ ಒಳಗು) + ತೆಗೆ] 

ಒಳದೇಶ (ನಾ). ದೇಶದ ಒಳಭಾಗ; ಒಳನಾಡು : ಬೊಂಬಾಯಿ 
(ಮುಂಬೈ) ಒಂದು ಸಣ್ಣ ದ್ವೀಪದ ಮೇಲಿದೆ. ಈ ದ್ವೀಪವೂ ಈಗ ಒಳ 
ದೇಶಕ್ಕೆ ಸೇರಿದೆ (ಭೂಗೋಳ. ಸ [ಒಳ (ಆ ಒಳಗು) + ದೇಶ] 

ಒಳದೊಂಡು (ನಾ). ದಂಟು ಅಥವಾ ನಾಳದೊಳಗಿನ ತಿರುಳು: 
ಒಳದೊಂಡಿನ ಪಾಲ್ಗಳುಮಂ ಪೀರ್ದಿಂಗೊರಲ್ಲಳಾದ ನೀರ್ವಕ್ಕಿಗಳ .. 
ಇಂಡರಗಳುಮಂ (ಕಾದಂಉ. ೫೨೬). [ಒಳ (ಆ ಒಳಗು) + ದೊಂಡು] 

ಒಳೆದೋಟ "ಒಳತೋಟಿ? ನೋ. ಸ 

ಒಳೆನ್‌ "ಉಳ್‌' ಪರಾ. 

ಒಳೆನಂಟಿ (ನಾ). ಅಂತರಂಗದ ಬಂಧು; ಆತ್ಮೀಯ ಬಂಧು: 
ವೆಂಟಣಿಸಿ ದೆಸೆಗುಗಿವ ಕಿಡಿಗಳ ಕುಂಟಣಿಯ ಪವಮಾನನೆಂಬೊಳನಂಟ 
[ಪಾಠಾಂ. ನೆಂಬುದನಂಟ]ನಲಿ ನಯವಡೆದ ನಾಲಿಗೆಗಳ ಸಮಗ್ರತೆಯ... 
ಜಿಸೆಯಲಿ ಬಂದುದೊಂದೇ ಪರಿಯಲಾವರಿಸಿ (ನಿಭಾಗ. ೧೦-೧೮-೪೧). 

[ಜಳ (ಆ ಒಳಗು) + ನಂಟ] 


೧೨೬೯; 


20 


25 


35 


40 


45 


ಒಳಪಟ್ಟು 


ಒಳನಡೆ (ನಾ). ಹೊರಕಣ್ಣಿಗೆ ಕಾಣದಂತೆ ಒಳಗೇ ಆಗುತ್ತಿರುವ 
ವ್ಯವಹಾರ; ಆಂತರಿಕವಾದ ಗತಿ: ಬದಲಾವಣೆಯ ಕಾಲವನ್ನು 
ಮೌಲ್ಯದ ದೃಷ್ಟಿಯಿಂದ ಗುರುತಿಸಿ ಅದರ ಒಳನಡೆಯ ಮರ್ಮವನ್ನು 
ವಿವರಿಸುವುದು (ವಂಶವೃ. ೨ ಹಿನ್ನುಡಿ). [ಒಳ (೮ ಒಳಗು) * ನಡೈ) 
ಒಳನಾಡು (ನಾ). - ಒಳದೇಶ (ಕಿ). [ಒಳ (ಆ ಒಳಗು) * ನಾಡು] 
ಒಳೆನಾರು (ನಾ). ಒಳಗಿನ ನಾರು; ಬೆಂಡೆ ಮೊದಲಾದ ಕಾಯಿ 
ಗಳಲ್ಲಿರುವ ನಾರಿನಂತಹೆ ಎಳೆ: ತಿಳಿನೀರನರ್ಧ ಸಕ್ಕರೆಯಿಕ್ಕಿ . .. 
ಹುಣಿಸೆಯಹಣ್ಣ ಸುಟ್ಟಿ ಹುಳಿಯಂ ಹಾಕಿ ಬೆಂಡೆಯೊಳ [ಪಾಠಾಂ. ಕೆ] 
ನಾರಿನಿಂದೆ ತಿಳಿಹಿ ಸೋದಿಸಿ ಪಾದರಿಯ ಹೂವಿನಿಂದೆ ನೆಜಕೆ ಪಳಗಿಸಿದ 
ಮಡಕೆಯೊಳಗೆಜಕೆದು ( ಸೂಪಶಾ. ೨-೨೬). 
[ಒಳ (ಆ ಒಳಗು) + ನಾರ್ಕು] 
ಒಳನಿಟು (ನಾ). ಒಳಪಕ್ಕು: ಅಲ್ಲಿ ಇರುವಂಥಾ ಠಾಣ್ಯದ ಮಂದಿಗೂ 
ಕೈತರಿಗೂ ಸಹ ತೆಗೆದು ಒಳನಿಟ್ಟನಲ್ಲಿ ಮಡುಗಿದನುಮಾನದಿಂದ ದಬ್ಬ 
ತಟ್ಟದಂತೆ ಮಾಡಿಕೊಂಡು ಇರುವುದು (ರಾಜೇಂದ್ರ. ೪೮). 
[ಒಳ (ಆ ಒಳಗು) + ನಿಟ್ಟು) 
ಒಳನಿಳಯೆ (ನಾ). ಮನೆಯ ಒಳಭಾಗ; ಒಳಮನೆ: ಹೊಳಕು 
ವಂತಸ್ತಾಪದಲಿ ಮೂಗಳಿದೆ ರಕ್ಕಸಿ ಸಹಿತ ತ ನ್ನೊ ಳನಿಳಯವನು 
ಹೊಕ್ಕನುಜೆಯನು ಬೆಸಗೊಂಡನಸುರೇಂದ್ರ (ತೊರರಾ. ೩-೭-೧೫). 
[ಒಳ (ಲೈ ಒಳಗು) + ನಿಳಯ (= ನಿಲಯ)] 
ಒಳನುಡಿ (ನಾ). ಅಂತರಂಗದ ವಾಣಿ: ನಿಮ್ಮ ನೀತಿ ನಿಮ್ಮನ್ನು ಯಾವ 
ಕಡೆಗೆ ಒಯು $ನುದೆಂಬುದನ್ನು ಶೀಘ್ರದಲ್ಲಿಯೇ ನೀವು ಮನಗಾಣುವಿರೆಂದು 
ನನ್ನ ಒಳನುಡಿ ಹೇಳುತ್ತದೆ (ಮರಳಿ. ೧೬೬). 
(ಬಳ (ಆ ಒಳಗು) + ನುಡ್ಡಿ) 
ಒಳನೂಕು (ಕ್ರಿ). - ಒಳದೂಡು: ಹೊರಗೆ ಹೋದರೆ ಕತ್ತು ಹಿಡಿದು 
ಒಳನೂಕುವುದು ಗಾಳಿ (ನೆಲಮು. ೧೬). 
[ಒಳ (೮ ಒಳಗು) 4 ನೂಕು, (ಆ ನೂಂಕ್ಕು)] 
ಒಳನೆಪ (ನಾ). ಒಳಗಿನ ಕಾರಣ; ಆಂತರಿಕ ಕಾರಣ: ಅಡಿಗೆ 
ಯವಳನ್ನಿಡುವುದಕ್ಕೆ ,.. ಗೋವರ್ಧನನ ಒಳನೆಪ ಇನ್ನೊಂದು- 
:ಹೈಮವತಿಯ ಅಡಿಗೆಯ ದಾವತಿಯನ್ನು ತಸ್ಪಿಸುವುದು (ಎರಸೆ. ೧೦೧). 
[ಒಳ (ಆ ಒಳಗು) + ನೆಪ] 
ಒಳನೆರೆ (ಕ್ರಿ). ಒಳಗೆ ತುಂಬು: ಜೀವ ಜಡರೊಪ ಪ್ರಪಂಚವನದಾವುದೋ 
ಆವರಿಸಿಕೊಂಡುಮೊಳನೆರೆದುಮಿಹುದಂತೆ (ಮಂಕುಕ. ೧೨). 
[ಒಳ (ಆ ಒಳಗು) * ನೆರೆ (ಆ ನೆಆಕಿ)] 1 
ಒಳೆನೋಟಿ (ನಾ). ಒಳಗಿನ ನೋಟ; ಅಂತರ್ದೃಷ್ಟಿ: ಈ ಕವನ 
ದಲ್ಲಿ ನಮಗೆ ಯೋಗಶಾಸ್ತ್ರದ ಒಳನೋಟವು ಲಭಿಸುವುದು (ಪರಸ. 
೯೪); ಅಸಕ್ತಿ ಬೆಳೆಯುವಂತೆ, ಒಳನೋಟ ಬಲಿಯುವಂತೆ ಹಿರಿಯಣ್ಣ 
ನವರು ಬೋಧಿಸುತ್ತಿದ್ದರು (ನಂಟರು. ೬೪). 
[ಒಳ (ಆ ಒಳಗು) *- ನೋಟ] 
ಒಳಪಂಗಡ (ನಾ). ಒಂದು ವರ್ಗದಲ್ಲಿಯ ಉಪವರ್ಗ, --ಉಪ 
ಭೇದ: ನಾಮಪದಗಳ ವಿಷಯವನ್ನು . , . ಇವುಗಳ ಒಳಪಂಗಡ 
ಗಳೆಷ್ಟು ಎಂಬುದನ್ನು `ಈ ಅಧ್ಯಾಯದಲ್ಲಿ ವಿಚಾರಮಾ ಡೊ ೀಣ 
(ಮಧ್ಯಮ. ೨೪). [ಒಳ (೮ ಒಳಗು) + ಪಂಗಡ) 
ಒಳಪಟ್ಟು (ನಾ). ಹಿಡಿತ; ವಶ: ಭಾರತವು ಈ ಉಭಯವ್ಯೂಹಗಳ 
ಒಳಪಟ್ಟಗೆ ಸಿಕ್ಕದೆ . « ಮಧ್ಯಸ್ಥ ಸಮವಾದ ಅರ್ಥನೀತಿಯನ್ನು ಅನುಸರಿಸ 
ಬೇಕೆಂದೂ ಅತಿಸುತ್ತಿದೆ (ಭಾರದ. ೩೬೩). 
[ಒಳ (ಆ ಒಳಗು) ೬ ಪಟ್ಟು] 


ಒಳಪಡಿ 


ಓಳಪಡಿ (ನಾ). ತಕ್ಕಡಿಯ ಎರಡೂ ಪರಡಿ ಸಮತೂಕವಾಗಲು 
ಕಟ್ಟುವ ಕಾಣಿ (ಕ). [ಒಳ (ಆ ಒಳಗು) + ಪಡಿ] 

ಒಳಪಡಿಸು (ಕ್ರಿ). ೧. ವಶಪಡಿಸು ; ಅಂಕೆಗೊಳಿಸು; ಅಧೀನ 
ಗೊಳಿಸು: ಸುರನಪ್ಪೊನಾವನುಂ ಆನಗಂ ಒತ್ತಂಬದಿಂದೊಳಪಡಿಸದಿ 
ರ್ಕೆನ್ನನ್‌ (ಬದ್ಧಪ್ರ. ೪೭೨೧೦೩೫) ; ಕೆಲವನ್ನು ನೆರೆಯ ಸಂಸ್ಥಾನಗಳ 
ಆಡಳಿತಾಧಿಕಾರಕ್ಕೆ ಒಳಪಡಿಸಿದರು (ರಾಜವ. ೫೦). ೨. ತಪ್ಪುದಾರಿಗೆ 
ಎಳೆ; ಕೆಡಿಸು (ಕ). [ಒಳಪಡು 4 -ಇಸ್ಕು] 

ಒಳಪಡು (ಕ್ರಿ). ೧. ಅಧೀನವಾಗು; ಅಂಕೆಯೊಳಗಿರು; ಕಟ್ಟುಬೀಳು: 
ಅವರೆಲ್ಲ ಒಂದೇ ಕರ್ತೃತ್ವಕ್ಕೆ ಒಳ ಪಟ್ಟಿ ವರು (ಜಗದಾ. ೨೦೧). 
೨. ಸೋಲು; ಶರಣಾಗು (ಕಿ). [ಒಳ (ಎ ಒಳಗು) ಪಡು] 

ಒಳೆಪದರು (ನಾ). ಒಳಗಿನ ಪೊರೆ ಅಥವಾ' ಮಡಿಕೆ: ತನ್ನ ಚಿಂತೆಗಳ 
ಒಳಪದರುಗಳನ್ನು ಹಿಂಜುವುದರಲ್ಲಿ ಒಂದಾದಳು (ಮೂರುದಾ. ೫೧). 

[ಒಳ (೮ ಒಳಗು) + ಪದರ್ಕು) 

ಒಳಪಹರಿ (ನಾ)..ಪಾಳೆಯದ ಒಳಗಡೆ ಇರುವ ಕಾವಲು: ಪೊತ್ತಿಸಿದ 

ಪಂಜುಗಳನೇಕದಿಂದೊಳಪಹರಿಗಳ್‌ ಮೆಚಕೆದುವು (ಚೆಬಪು. ೪೮-೩೩). 
[ಒಳ. (೮. ಒಳಗು) + ಪಹರಿ (ಆ ಪಹರೆ)) 

ಒಳೆಪಾವಡೆ "ಒಳಪಾವುಡೆ' ನೋ._ 

ಒಳೆಪಾವುಡೆ, ಒಳಪಾವಡೆ (ನಾ). ಹೆಂಗಸರು ಲಂಗದ ಒಳಗಡೆ 
ತೊಟ್ಟುಕೊಳ್ಳುವ ಲಂಗ; ಒಳೆಲಂಗ: ಅವರ ಮೈಮೇಲೆ ಒರಟೊರ 
ಟಾದ ಒಳಪಾವುಡೆ ವಿನಾ ಬೇರೆ ಬಟ್ಟಿಯಿರಲಿಲ್ಲ (ಪುನರು. ೨೭೮). 
ಒಳಪಾವಡೆ : (8೭00೩. ಇಂಕನಿ). [ಒಳ (ಆ ಒಳಗು) * ಪಾವುಡೆ] 

ಒಳಪಿಡಿ (ನಾ). ಪುಸ್ತಕದ ಪ್ರಕರಣಗಳನ್ನು ತಿಳಿಸುವ:ಅನುಕ್ರಮ 
ಡಿಕೆ; ಪರಿವಿಡಿ: ಪೀಠಿಕಾಭಾಗಕ್ಕೆ ಸಂಬಂಧಿಸಿದ ಭಾಗಗಳಾವುವೆಂದರೆ 
- * * ಪ್ರವೇಶಿಕೆ, ಒಳಫಿಡಿ, ಚಿತ್ರಪಟ್ಟಿ (ಮುದ್ರಕ. ೪೨). 

[ಒಳ (೮ ಒಳಗು) * ಪಿಡ್ಮಿ] 

ಒಳಪುಗಿಸು "ಒಳವುಗಿಸು' ನೋ. 

ಒಳಪುಗು "ಒಳವೊಗು? ನೋ. 

ಒಳೆಫೊಗು "ಒಳವೊಗು? ನೋ. 

ಒಳಪೊಯ್‌, ಒಳಹುಯ್‌, ಒಳಹೊಯ್‌ (ಕ್ರಿ). ೧. ಒಳಗೊಳ್ಳು ; 
ಒಳಗೆ ಸೇರ್ಪಡೆಮಾಡಿಕೊಳ್ಳು : ಅಪೂರ್ವಜಲಧರಕರ್ಬುರಾಭ್ರ 
ವಿಭೃಮಮನೊಳಪೊಯ್ದು ಕಲ್ತಲೆಯ ಕಾರಾಗಾರದಂತೆ... ಪರ್ವಿದ 
ತೆಮಾಳಮಾಳಾಪರಂಪರೆಗಳುಂ (ಚಂದ್ರ ಘು. ೧-೧ಂ೫ ವ). ೨. ಒಲಿಸಿ 
ಕೊಳ್ಳು: ಮುರಿರಾಯ ತಂಗೆಯನಪ್ಪು ಕೆಯ್ದು ಚಚ್ಚರಮೊಳಪೊಯ್ದು ನೀಂ 
ನಿನಗೆ ಮಾಡುವುದು ( ಪಂಪಭಾ. ೪-೩೪). ೩. ವಶವಾಗಿಸಿಕೊಳ್ಳು; ವಶ 


ಮಾಡಿಕೊಳ್ಳು : ಭೂಭಾರಮಂ ಕೂಡೆ ತನ್ನೊಳಪೊಯ್ದಾದಮೆ ರಕ್ಷಿ |. 


ಸಿರ್ದು ಸಿರಿಯಂ . . . ಲಕ್ಷ್ಮೀೀಧರಂ ಜಳಜಾಕ್ಷಂಗೆ ಮಹಾರ್ಣವಕ್ಕೆ 
ಸಮನಾಗಿರ್ದಂ (ನೇಮಿಪು. ೧-೩೨). ೪. ಒಳಗೆ ಹಾಕಿಕೊ; ನುಂಗು: 
ತನಗೆ ಪತಿಯಪ್ಪ ಯತ್ನತೆಗನುನಯದಿಂದವನಿವನಿತೆಯಟ್ಟದ ರಕ್ಲಾಂಜನ 
ಗುಟ್‌ಕೆಯನೊಳಪೊಯ್ದ ಪಳೆನೆ ಮಾಡಿದಳರಸಿ ಸುರಭಿ ಮೃತ್ಸೇವನೆಯಂ 
(ಪುಷ್ಪಪು. ೪-೧೧). ೫. ಭೇದಿಸು; ಸೀಳು: ಅಶ್ವತ್ಥಾವನಿಜಂ ಶಶಿಕಾಂತ 
ಗ್ರಾವಮನೊಳಪೊಯ್ದು ಕಣ್ಣೆ ವಂದಿರೆ ಕಂಡಂ (ಅನಂಪು. ೧೦-೬೦). 
ಒಳಹುಯ್‌: ೬.“ಗರ್ಭಿೀಕರಿಸು; ನಾಟುವಂತೆ ಹೊಡೆ”(ಪ್ರಭಣ್ನ). 
ಒಳಹೊಯ್‌ : ೭. (ಭೇಡೋಪಾಯದಿಂ ದ) ಒಳೆಗೆಹಾಕು, 
—ಒಳಪಡಿಸು: ಮನ್ನೆಯನಾಯಕರ ಸುವಿಚಾರದಿಂದೊಳಹೊಯ್ದು 
ಕೊಂಡನುಪಾಯಕುಶಲದೆಲಿ (ಜೀವಂಚ. ೪-೪೬). 
[ಒಳ (ಎ ಒಳಗು) + ಪೊಯ್‌,] 


೧೨೭೦ 


10 


25 


40 


45 


ಓಳಬೆಳಕು 


ಒಳಪೊಯ್ಸು (ಕ್ರಿ). ವಶಪಡಿಸು (?) : ಒಸಯಿಸಲಿಂಬುಳೆಯ್ಸಲೊಳ 
ಪೊಯ್ಸಲೊಡಂಬಡಿಸಲ್‌ ಪ್ರಮೋದಮಂ ಪೊಸಯಿಸಲಾಜ್‌ಸಲ್‌ 
ನೆಲ್‌ದುಮೊಲ್ಲದೆ ಚಿತ್ತ ಮುದಾತ್ತಚಿತ್ತೆಯಾ (ಶಾಂತಿಪು. ೮-೧೦೩). 
[ಒಳಪೊಯರ್‌ + -ಸು] 
ಒಳಪ್ರಚಾರ (ನಾ). ಒಳಗಿಂದೊಳಗೇ ಪ್ರ ಚಾರಮಾಡುವಿಕೆ; 
ಗುಪ್ತಪ್ರ ಚಾರ: ಇಷ್ಟೊಂದು ಒಳಪ್ರಚಾರ ನಡೆಸುತ್ತಿದ್ದರೂ 
(ಮುನಿಮಾ. ೧೧೧). [ಒಳ (ಆ ಒಳಗು) -- ಪ್ರಚಾರ] 
ಒಳೆಪ್ರಾಂಗಣ (ನಾ). ಅಂಗಳದ ಒಳಭಾಗ; ಒಳಅಂಗಳ: ನಾವು 
ದೇವಸ್ಥಾನದ ಒಳಪ್ರಾಂಗಣವನ್ನು ಹೊಕ್ಕೊಡನೆಯೆ (ಪಂಯಾತ್ರೆ. ೨೨). 
[ಒಳ (ಆ. ಒಳಗು) ಪ್ರಾಂಗಣ) 
ಒಳೆಪ್ರಾಕಾರ (ನಾ). - ಒಳಪ್ರಾಂಗಣ: ಹರಿಯುದರಣೊಳಿಹ ಹದಿ 
ನಾಲ್ಕು ಜಗೆಗ್ಗನ ಪರಿಪರಿಯತುಳ ವಿಸ್ತಾರ ಹೊಜಹೊಮ್ಮಿ ತೋರ್ಪೊಲು 
ಬಹುಬಗೆ ಪುತ್ತಳಿ ಮೆಜಕೆದುವೊಳಪ್ರಾ ಕಾರದಲಿ (ಕಂನವಿ. ೭-೮೬). 
[ಒಳ (೮ ಒಳಗು) * ಪ್ರಾಕಾರ] 
ಒಳಬಗೆ (ನಾ). ಒಳಮನಸ್ಸು; ಹೃದಯ; ಅಂತರಂಗ: ನನ್ನ ಒಳ 
ಬಗೆಯು ತುಟಿಯುತ್ತಾ ಇದೆ (ನಾಗಕಾ. ೩೫); ಘನ ಸ್ಕೂಸನೊಳ 
ಬಗೆಯ ಉದ್ದೆಸಮನೆಂತುಂ ತಪ್ಪಿಸುತೆ ನುಗುಳಲ್‌ ದಾರಿಯೆನಗಾವುದಿನ್‌? 
(ಬದ್ದಪ್ರ. ೪೭-೧೦೩೯). [ಒಳ (ಆ ಒಳಗು) + ಬಗೆ) 
ಒಳಬಟ್ಟೆ, (ನಾ). ೧. ಒಳಗಿನ ದಾರಿ. ೨. (ಆಲಂ) ಆತ್ಮಜ್ಞಾನದ 
ಮಾರ್ಗ: ಅರಿವಿಗು ಮರೆವಿಗು ಇರವೆ ಆಧಾರವು ಆದಾರ ಒಳಬಟ್ಟಿ 
ಮುಟ್ಟುವದು (ಮುಕ್ತ ಕಂ. ೩-೧೬). 
[ಒಳ (ಆ ಒಳಗು) * ಬಟ್ಟಿ] 
ಒಳಬಟ್ಟೈ (ನಾ). ಒಳಗಿನ ವಸ್ತ್ರ: ಬೆವರಿನಿಂದ ಒಳಬಟ್ಟಿ ನೆನೆದು 
ಹೋಯಿತು (ರೂಢ). [ಒಳ (ಆ ಒಳಗು) + ಬಟ್ಟಿ] 
ಒಳೆಬದಿ (ನಾ). ಒಳಮಗ್ಗುಲು; ಒಳಗಿನ ಪಕ್ಕ: ಭಗೀರಥಯತ್ನ 
ಮಾಡಿ ಒಂದು ಕೋಣೆಯನ್ನು ಹಿಡಿದಿದ್ದರು. ಅದು ಒಂದಿಸಿತು ಒಳಬದಿ 
ಗಾದರೂ ತೀರ ಆಯಾಸವಿಲ್ಲ ತಾನೇ? (ಚೆಂದುಟಿ, ೫೬). 
[ಒಳ (ಆ ಒಳಗು) + ಬದ್ವಿ) 
ಒಳಬಳೆ (ನಾ). (ಗಾಡಿಯ ಚಕ್ರದ) ಒಳಸುತ್ತಿನ ಬಳೆ: ಗಾಡಿಯ 
ಒಳಬಳೆ ಸವೆದಿದೆ (ರೂಢಿ). [ಒಳ (೮ ಒಳಗು) + ಬಳ್ಳೆ] 
ಒಳಬಾಗಿಲು "ಒಳವಾಗಿಲ್‌ ನೋ. 
ಒಳೆಜಾಗು (ನಾ). ಒಳಗಡೆಗೆ ಓಲಿರುವುದು, ಬಾಗಿರುವುದು: ಈ 
ದೇವಾಲಯಗಳ ಶಿಖರವು ಒಳಬಾಗುಳ್ಳ (Curvilinear) ಆಕಾರವನ್ನು 
ಹೊಂದಿವೆ (ಭಾರದ. ೪೯೨).. : [ಒಳ (ಆ ಒಳಗು) * ಬಾಗ್ಯ) ` 
ಒಳಬಾಳು (ನಾ). ಒಳಗಿನ ಬದುಕು; ಅಂತರಂಗದ ಜೀವನ: 
ಬಾಳಸೆಲೆಯ ನುಡಿಬೇಕ್ಕು ಬಣ್ಣದೊಳಬಾಳ ಆಳಬೇಕು (ಅರಳು. 
೩೯-೧೮)... [ಒಳ (ಆ. ಒಳಗು) + ಬಾಳ್ಕು (ಆ ಬಾಟ್‌,)] 
ಒಳೆಬೀಳ್‌ "ಒಳವೀಳ್‌' ನೋ. 
ಒಳಬೀಳು "ಒಳವೀಳ್‌? ನೋ. 
ಒಳಬು "ಒಳಜೆ' ನೋ. 
ಒಳಬೆ, ಒಳಬು (ನಾ). (ಕರಾ) ಬೆಟ್ಟದ ಕೆಳಗಿರುವ ಜೌಗು ಭೂಮಿ; 
ತೇವವುಳ್ಳ ಬಯಲುನೆಲ: ಬೆಟ್ಟದ ಒಳಬೆಯನ್ನು ಸೇರಿಸುವಂಥ 
ಹಂಬಲ ನನಗೆ (ಬೆಟ್ಟಜೀ. ೫೭). ಒಳೆಬು: ಅದು ತಿರುಗಿ ನಿಲ್ಲುವ 
ಮೂಲೆಯ ಭಾಗ ಒಂದು ಹಿರಿದಾದ ಒಳಬು (ಕುಡಿಕೂ. ೩೧೪). 
[+ ತುಳು. ಒಲೆ, ಒಳ್ಳೆ - ಮೂಲೆ] 
ಒಳಬೆಳಕು "ಒಳಬೆಳಗು' ನೋ. 


ಒಳೆಬೆಳೆಗು ೧೨೭೧ ಒಳೆಮೆಯ್‌ 


ಒಳಬೆಳೆಗು, ಒಳೆಜಿಳಕು (ನಾ). ೧. ಒಳಗಿನ ಬೆಳಕು; ಅಂತ] | ಒಳಮರ್ಮ, ಒಳಮರುಮ (ನಾ). ಒಳಗಿನ ಗುಟ್ಟು, ರಹಸ್ಯ: 


ರ್ಜ್ಯೋತಿ. ೨. (ಆಲಂ) ಅಂತರಂಗದ ಅರಿವು; ಆತ್ಮಜ್ಞಾನ: ಅಲ್ಲೊಬ್ಬ ಗೂಢಚಾರ ಭಿಕ್ಷುಕನ ವೇಷ ಹಾಕಿಕೊಂಡು ಕೋಟಿಯ ಒಳ 
ಉಪವಾಸ ನಿಯಮದಲಿ ಜಗವ ಜಯಿಸುವರುಂಟು ಒಳಬೆಳಗ ಕಾಣ್ಬ ಮರ್ಮವನ್ನು ತಿಳಿಯುತ್ತಿದ್ದನಂತೆ (ಚದೇವ. ೧೫೫). ಒಳೆಮರುಮ : 
ಕುಂಟು (ಕವಿಸೋ. ೧೭-೮). ಒಳೆಬೆಳೆಕು : ೨. ದ್ರೋಣನ, ರಾಮನ ಸುಂದರತೆಯೆನುವುದೇಂ? ಜನಕೆ ಮೈಮರೆಯಿಪಾನಂದದೊಳಮರು 
ಕಲೈಯೊಳಾದನ್‌ ಒಳಬೆಳಕಿಲ್ಲದ ಕಣ್‌" ಕುರುಡಾದೆನ್‌ (ಅಶ್ವತ್ಥಾ.| 5| ಮಮೇಂ? (ಮಂಕುಕ. ೪೪೬). [ಒಳ (೮. ಒಳಗು) + ಮರ್ಮ] 
೨೭-೪). [ಒಳ (ಆ ಒಳಗು) ಇ ಬೆಳಗು] ಒಳಮಾಡು, (ಕ್ರಿ). (ಕರಾ) ಒಳಗೆ ಬಿಜಯಮಾಡಿಸು : ಜೀವ 
ಒಳಬೇಟ (ನಾ). ಅಂತರಂಗದ ಪ್ರಣಯ: ಕೋಟಿಲೆಗಳೀಯೆರಡ ರನ್ನು ಒಳಮಾಡಿ ಆಯಿತೆ? (ರೂಢಿ). 
ಅವಜಕೊಳ[ಪಾಠಾಂ. ಅಸೊಳಗವ] ಬೇಟವನೆ ಬಲುವಿಡಿದು ಹೂಡಿದ [ಒಳ (೮ ಒಳಗು) + ಮಾಡು] 
ಘೋಟಕದ ಹೊಂದೇರಿನಲಿ ಹೊಜವಂಟನರಮನೆಯ (ತೊರರಾ. | | ಒಳಮಾಡ್ಕು (ನಾ). ಒಂದು ಪ್ರದೇಶ (?): ಧರ್ಮಕೆ ಬಿಟ ಬಾಳಿನ 
೩-೭-೨೨). [ಒಳ (೮ ಒಳಗು) + ಬೇಟ್ಕ (ಆ ಬೇಂಟ)) 10 ವಿವರ ಒಳಮಾಡಿನ ಒಳಗೆ ಮುಡಲು ಗೋಗಿಯ ಬಳಿ (ಸಾಇಇ, 12-11, 
ಒಳೆಬೊಕ್ಕೆಸ (ನಾ). ಒಳಗಿನ ಕೋಶ, ಖಜಾನೆ: ಒಳಟೊಕ್ಳಸ ೪೨೪-೧೦; 1401); ಒಳಮಾಡಿನ ಒಳಗೆ ನಾಯಿನಾರೆಯ ಧರ್ಮದ 
ಪೂರ್ಣಭಂಡಾರದ ಪೊನ್ನನಿಳಯಗಳತಿಸೊಬಗಿನಲಿ ತೊಳಗಿದುವರಸನ ಬಳಿನ ಕಂಟ್ವದೆ ಮೇಲಣ ತೆಂಗಿನಮರ (ಸೌಇಇ. 72-11, ೪೬೩-೨೫; 
ಸೌಭಾಗ್ಯದ ಬಲುಬೆಳಸನದೇನ ಬಣ್ಣಿಸುವೆ (ಕಂನವಿ. ೭-೪೬). 1485). [?) 
[ಒಳ (೬ ಒಳಗು) 4 ಬೊಕ್ಕಸ] ಒಳಮಾತು (ನಾ). ಗುಟ್ಟ ನ ಮಾತು; ರಹಸ್ಯವಾದ ಮಾತು (1). 
ಒಳಬೊಳ್ಳೆ (ನಾ). ಒಳಗೆ ತಿರುಳಿಲ್ಲದುದು ; ಜೊಳ್ಳಾದುದು : ನಿಮ್ಮ |15 [ಒಳ ಫ್‌ ಳು) + ಮಾತ್ಶು] 
ನಿಜವನಜೀಯದ ಶರಣರು ಹೊಆಹಂಡು ಒಳಬೊಳ್ಳಿ (ಸಮಾವ. ೭೭); | | ಒಳೆಮಾರು "ಒಳವಾಜ್ಯು' ನೋ. 
ಇದಆ ವಿಶೇಷಮೇ ನಿ ದಜ ದೊಡ್ಡಿತದೇನೊಳಬೊಳ್ಳೆಯಾದ ವೇಷದ | | ಒಳಮಾಳಿಗೆ (ನಾ). ಮಾಳಿಗೆಯ ಒಳಗಿನ ಭಾಗ; ಛತ್ತು (ಕ). 
ಬಲುಹೇನಿದಕ್ಕೆ ಹೊಜಹಂಚಿಯಲೇನಹುದು (ಶತಕ. ೧೬೬-೩೫). [ಒಳ (ಆ ಒಳಗು) * ಮಾಳಿಗೆ] 
[ಒಳ (ಆ ಒಳಗು) *- ಬೊಳ್ಳಿ] ಒಳೆಮುಖ (ನಾ). ೧, ಅಂತರ್ಮುಖ. "ಒಳಮೊಗ?' ಪರಾ. 
ಒಳಬೊಳ್ಳೆ ತನ (ನಾ). ಒಳಗೆ ತಿರುಳಿಲ್ಲದಿರುವುದು; ಟೊಳ್ಳಾಗಿರು|20| ೨. ಒಳಭಾಗ; ಒಳಮೈ : ಹಾಲು ಶರ್ಕರೆಯಂ ಕಾಸಿದ ಮಡಳೆಯಂ 
ವುದು: ನ್ನ ಭಕ್ತ ನೆಂದೆಂಬರು ಎನ್ನ ಹೊಆಹಂಚೆ ಒಳಬೊಳ್ಳೆ iA ಶುದ್ಧೋದಳದಿಂದ ಒಳಮುಖವಂ ಚೆನ್ನಾಗಿ ತೊಳೆದು (ಸಕನೈ. ೩೯೩). 
ಯರಾಗಿ ತಟ ೩೦೫). *[ಒಳಬೊಳ್ಳಿ 4 ತನ] [ಒಳ (೮. ಒಳಗು) + ಮುಖ] 
ಒಳಭಾಂಡಾರ (ನಾ). - ಒಳಬೊಕ್ಕುಸ: ಅರಮನೆಯ ನೆಲವಾಳಿಗೆ| | ಒಳೆಮುಚ್ಚಕೆ "ಒಳಮುಚ್ಚುಗ' ನೋ. 
ರಾಯಸೊಮ್ಮಿನ ಒಳಭಾಂಡಾರ (ಮಂತ್ರಶ. ೧೦-೨). ಒಳಮುಚ್ಜೆ ಗೆ" ಒಳಮುಚ್ಚು ಗ? ನೋ. 
[ಒಳ (೮ ಒಳೆಗು) 4 ಭಾಂಡಾರ] 25 ಒಳಮುಚ್ಚಿಗೆ (ನಾ). ಸೂರಿನ ಒಳಭಾಗದಿಂದ ಮುಚ್ಚುವ 
ಒಳಭಾಗ (ನಾ). ಒಳಗಡೆಯ ಅಂಶ, --ಸ್ಥಳ: ಧಾನ್ಮದ ಒಳಭಾಗ (ಗವಾಕ್ಷಿಯ) ಮುಚ್ಚಳ. [ಒಳ (ಆ ಒಳಗು) * ಮುಚ್ಚಿ ಗ್ಗ 
ದಲ್ಲಿ ಸೇರಿಕೊಳ್ಳುವುದರಿಂದ , . . ಜೀವಾಣುಗಳು ಪೂರ್ಣವಾಗಿ ನಷ್ಟ, | ಒಳಮುಚ್ಚುಗ, ಒಳಮುಚ್ಚ ಕ 'ಒಳಮುಚ್ಚಗ (ನಾ). ಮುಟ್ಟದ 
ವಾಗುವುದಿಲ್ಲ (ಅಡುಸೌ. ೬೪) ; ಭೂಮಿಯ ಒಳಭಾಗ ಇನ್ನೂ ಆರಿದ ಕೂಡಲೆ “ಒಳಕ್ಕೆ ಎಲೆಮುದುರಿಕೊಳ್ಳುವ ಒಂದು ಗಿಡ; yf 
ಮೇಲೆ ಅದರ ಗಾತ್ರ ಕಡಿಮೆಯಾಯಿತು (ಭೂಹುಟ್ಟು. ೯೪). ಮುನಿಗಿಡ ; ಮುಟ್ಟಿದರೆಮುನಿ; ಲಾಜವಂತಿ; ಮುಟ್ಟಲಮುರುಕ 
[ಒಳ (ಆ ಒಳಗು) ಭಾಗ) 30| (ಉಕ): ಆಕೆಯ ಮನ ಒಳಮುಚ್ಚುಗದ ಎಲೆಯಂತೆ (ಗಂಗಾಸಾ. 
ಒಳಮಗ್ಗಲು (ನಾ). ಒಳಪಕ್ಕು; ಒಳಮ್ಯೆ" (ಕಿ). ೪೮). ಒಳಮುಚ್ಚಕ : ಒಳಮುಚ್ಚಕದಂತಹ ಗಿಡಗಳಲ್ಲಿ (361208೩ 
[ಒಳ (೮ ಒಳಗು) + ಮಗ್ಗಲು (ವ ಮಗ್ಗುಲ್‌)] . pudica); ಸಸ್ಕದ ಒಂದು ಭಾಗಕ್ಕೆ ಸ್ವಲ್ಪ ಆಘಾತವಾದರೆ, ಅದರ 
ಒಳಮಟ್ಟಿ, ಒಳಮಟ್ಟು (ನಾ). ನಡುವಿನ ಅಂತರ, --ಅವಕಾಶ ಪರಿಣಾಮ ಎಲ್ಲ ಭಾಗಗಳಿಗೆ ಕ್ಷಣಾರ್ಧದಲ್ಲಿ ಪಸರಿಸುತ್ತದೆ (ಸಸ್ಕಕ. ೧೦೩). 
' (ಕ). ಒಳಮಟ್ಟು : (೪). [ಒಳ (ಆ ಒಳೆಗು) * ಮಟ್ಟ] ಒಳೆಮುಚ್ಚೆ ಗೆ: ಹೊರಮುಚ್ಚಗ: ಒಳಮುಚ್ಚಗಗಳೆಂಬ ವನಸ್ಪತಿಗಳು 
ಒಳಮಟ್ಟು "ಒಳಮಟ್ಟ' ನೋ. 35| ಕೈಹಚ್ಚಿದ ಕೂಡಲಿ ಎಲೆಗಳನ್ನು ಮುಚ್ಚಿಕೊಳ್ಳುತ್ತವೆ (ಮುಂಬಯಿ. 
ಒಳಮನೆ "ಒಳ್ಳನೆ? ನೋ. ೬-೨೭೫). [ಒಳ (೮. ಒಳಗು) * ಮುಚ್ಚುಗ] 
ಒಳಮಬ್ಬು (ನಾ). ೧. ಒಳಗಿನ ಕತ್ತಲೆ. ೨. (ಆಲಂ) ಅಜ್ಞಾನ: ಒಳಮುನಿಗಿಡ (ನಾ). - ಒಳಮುಚ್ಚುಗ: ಹಂಸಪಾದಿಯ ಸಹಮೂಲ 
ಭಾವಿತಾತ್ಮನ ನುಡಿಗೇಳಿದಷ್ಟಕೆ ಚಿತ್ತದೋವರಿಯೊಳಮಬ್ಬು ಹೋಯ್ತು ಒಳಮುನಿಗಿಡದ ಸಹಮೂಲ ಇವು ಎರಡನ್ನೂ... ಪಾನವ ಮೂಲು 
ದೀವಿಗೆ ಹೊತ್ತಿಸಿದಂತಾತ್ಮರೂಪು ಪ್ರಭಾವಿಸುತಿದ್ದುದಾ ಯತಿಗೆ (ಭರಚ. ಹೊತ್ತು ಮಾಡಲು ಪ್ರಮೇಹ ಗುಣವಹುದು: (ತ: ೧೦೦). 
೫೪-೫೧). [ಒಳ (4 ಒಳಗು) *- ಮಬ್ಬು (ಆ ಮರ್ವ)] 40 [ಒಳ (೮ ಒಳಗು) 4 ಮುಸಿ, * ಗಿಡ (ಆ ಗಿಡು)] 
ಒಳಮರುವು "ಒಳಮರ್ಮ? ನೋ. ಒಳಮುಯ್ಬು (ನಾ), ಹೆಗಲಿನ ಒಳಭಾಗ; ಭುಜದ ತುದಿಯಿಂದ 
ಒಳೆಮರುಳ್‌ (ನಾ). ಒಳಗಿನ ಭ್ರಾಂತಿ; ಮ ನಸ್ಸಿ ನ ಭ್ರಮೆ. ಕತ್ತಿನವರೆಗಿರುವ ಪ್ರದೇಶ: ಒಳಮುಯ್ಬ್ಟಿನಮೆ ಲೆ ಬಿರ್ಚೆ 
"ಒಳಮರುಳ್ಲಟಾ? ಪರಾ. (ಒಳ (ಆ ಒಳಗು) + ಮಹ] ಸೋರ್ಮುಡಿ ಬೆದಣುತ್ತೆ ಕಯ್ಕೊಳದನಂಗನೆ ಸಾವಗಿಸಲ್‌ (ಕಾದಂಉ. 
ಒಳೆಮರುಳ್ಗೆಟಾ (ಕ್ರಿ). ಭ್ರಾಂತಿ ನಿವಾರಣೆಯಾಗು; ಭ್ರಮನಿರಸನ ೧೩೬). [ಒಳ (ಆ ಒಳಗು) + ಮುಯ್ಬ್ಯು) 


ವಾಗು : ಅವನೊಳಮರುಳ್ಗಟಕವಂತೊರೆದನೊಸೆದು ನಿಗಮದ ನೆಲೆಯಂ || ಒಳೆಮೆಯ್‌, ಒಳಮೈ (ನಾ). ೧. ಒಳಪಕ್ಕು; ಒಳಬದಿ: ಯಾಕಲ್ಲ 
(ಚಿಕವಿ. ೧-೬೧). [ಒಳಮರುಳ್‌ + ಕಲ್ಪ] _ ಒಳಮೆಯಲೂ ಬರೆದ ಬ್ರಸ ೭ (ಮೈಆರಿ. ೧೯೩೪, ೧೪-೧೨ ;°1516). 


ಒಳಮೈ 


ಶ.ಅಂತರಂಗ; ಗರ್ಭ: ರಸಮುತ್ರೇಕ್ಷೆಕೊಡಿದ ಕೃತಿವೆಸದೊಳ. 


ಮೆಯ್ಯೊಳು ತೀವಿದ ತಪ್ಪಂ ರಸಿಕರ್‌ ಬಲ್ಲಂದದಿಂ ಬಲ್ಲರೆ ಕಾಲುರಿಚರ್‌ 
(ಜಯಕಾ. ೧-೧೬). ಒಳಮೈ : ೧. ಆದರ ಒಳಮೈ ನುಣುಪಾದದ್ದು 
(ಮುಂಬಯಿ. ೪-೭೧). ೨. ಕಡಲ ಹಾಲರೊಳಮೈಯಯೊಳುದಿಸಿ ಮೇಲಕೆ 
ಪೊಜಮಡುವ ನಿರ್ಜರ ಕುಜದಂತೆ ( ಶ್ರೀಪಾಲ. ೬-೬೧)- 
[ಒಳ (ಆ ಒಳಗು) + ಮೆರ] 

ಒಳಮೈ "ಒಳಮೆಯ್‌' ನೋ. 

ಒಳಮೊಗ (ನಾ). ತನ್ನ ಒಳಗೆ ನೋಡಿಕೊಳ್ಳುವ ಸ್ಥಿತಿ; ಅಂತ 
ರ್ಮುಖ: ಬಗೆಯೆ ಒಳಮೊಗವಾಗಿ ನಿಜ ಬೆರೆಯಲೆಂಬಾಗ ಬೇರೆ ಇಲ್ಲವು 
ತಾನೆ ನಿಜವಲ್ಲದೆ (ಮುಕ್ತಕಂ. ೫-೧೯). [ಒಳ (೮. ಒಳಗು) + ಮೊಗ) 

ಒಳಮೊಳೆ (ನಾ). ಮೂಲವ್ಯಾಧಿಯಿಂದ ಗುದದ ಒಳಭಾಗದಲ್ಲಿ 

_ ಏಳುವ ಮೊಳೆ, --ದುರ್ಮಾಂಸಗ್ರಂಥಿ: ಬೋಳದರಗನ ಸೊಪ್ಪು, 
ಎಳ್ಳು ... ಹಸುವಿನ ತುಪ್ಪದಲ್ಲಿ ಮೆಲ್ಲಲು ಮೂಲವ್ಯಾಧಿಯ ಒಳಮೊಳೆ 
ಮಾಣುವುದು (ಸಕವೈ. ೨೮೮). [ಒಳ (ಆ ಒಳಗು) * ಮೊಳ್ಳೆ) 

ಒಳನೋಸ (ನಾ). ವಿಶ್ವಾಸಘಾತ, ದ್ರೋಹ. "ಒಳಮೋಸ 
ಗೊಡು ಪರಾ. [ಒಳ (ಆ ಒಳಗು) + ಮೋಸ]. 

ಒಳಮೋಸಗೊಡು (ಕ್ರಿ). ವಿಶ್ವಾಸದ್ರೋಹ ಮಾಡು: ಖಳರಾಯ 
ನನುಜ ವಿಭೀಷಣ ಬಂದಿನ್ನು ಒಳನೋಸಗೊಟ್ಟ ಕಾರಣದಿ (ಮೋಹತ. 
೪೦-೨೫). [ ಒಳಮೋಸ + ಕೊಡು] 

ಒಳೆಯ್‌ "ಉಳ್ಕ್‌' ಪರಾ. 

ಒಳಯಿಂಕೆ, ಒಳಯಿಕೆ, ಒಳಯಿಕ್ಕೆ (ಅ). ಒಳಗಡೆ; ಒಳಭಾಗದಲ್ಲಿ: 
*ಒಳಯಿಂಕೆಯೆನಲು ಒಳಕಡೆ'' (ಕಶರ. ೧೧೯) ; ಹುಸಿಯಿಂದ ಜನಿಸಿದೆ 
ನಯ್ಯಾ ಮರ್ತ್ಯಲೋಕದೊಳೆಯಿಂಕೆ (ಬಸವ. ೯೪೩) ; ಪರಿಚಾರಕಂ ಪುರ 
ದೊಳಯಿಂಕೆ ಸರುಪಲ್‌ (ಬ ಸರ. ೧೨-೧೧೭); ರಾಕ್ಷಸನ ಅಪ್ಪ ಣೆಯಿಂದ 
ಕಸಣಕನಂ ಒಳಯಿಂಕೆ ಬಿಡಲು ಆಗ ಕ್ಷಪಣಕನು “ಶ್ರೆ (ಯೋಸ್ತು? ಎಂದು 
ಹರೆಸಿ, ಕುಳಿತನು (ಮುದ್ರಾಮಂ. ೮೧). ಒಳೆಯಿಕೆ: ಆ ಲತಾಂಗಿಯ 
ಕರೆದು ಒಳಯಿಕೆ ಕಾಲುದೊಳೆಸಿಯು (ಕುವ್ಯೂಆ. ಓರಿಇ. ೨೩-೩೦); 
ಒಂಬತ್ತು ಬಾಗಿಲು ಕದವನಿಕ್ಕಿ ಒಳಯಿಕೆ ಒಬ್ಬರನು ಬಿಡದಿರೆ (ಶಿವಗೀ. 
೧೬೧-೮೦೧ ವೆ); ಸಮಯಪಅದು ತಾನೊಳೆಯಿಕೆ ತಂದು (ಚೆಬಪು. 


೫೬-೬೭). ಒಳೆಯಿಕ್ಕೈ; ಶಾಂತಶಾರೀರರು ದಿಗಂಬರರು ಹೇಳದೊಳ (4 


ಯಿಕ್ಕೆ ಯ್ಹುತಿರಲಾ ಕತ್ತು ನಸುನಗುತ ಬೆತ್ತದ ಕೋಲನಡೆ ್ಲಿಸಿದರು 
(war. ೩-೬-೧೧). [ಒಳ (ಆ ಒಳಗು) * ಇಂಕೆ ?] 

ಒಳಯಿಕೆ "ಒಳೆಯಿಂಕೆ? ನೋ. 

ಒಳಯಿಕ್ಕೆ "ಒಳಯಿಂಕೆ' ನೋ. 

ಒಳಯುದ್ಧ (ನಾ). ಒಳಜಗಳ; ಅಂತಃಕಲಹ; “ಪ್ರಜೆಗಳಲ್ಲಿಯೇ 
ಪ್ರತಿಕಕ್ಸಿಗಳಿಗೆ ಪರಸ್ಪರ ನಡೆಯುವ ಯುದ್ಧ: ರಾಷ್ಟ್ರಾಂತ 
ರ್ಯದ್ಧ ೫ (civil war. ಇಂಕನಿ). [ಒಳ (ಆ ಒಳಗು) + ಯುದ್ಧ) 

ಒಳರ್‌, ಬಳಟು' ನೋ. 

ಒಳರ್‌. "ಉಳ್‌] ಪರಾ. 

ಒಳೆರಸೆ (ನಾ). ಒಳಗಿನ ರಸ್ತ ತಿರುಳು; ಅಂತಃಸ್ಸಾರ: ಶೈಲಿ 
ಮಾರ್ಗ ಲಕ್ಷಣಗಳು ಬೇರೆಯಾಗಿದ್ದರೂ... 


ಒಳರಾಣುವೆ (ನಾ). ಅಂತಃಪುರ; ರಾಣಿವಾಸ : ನುಡಿದೇನು ಫಲವೆ 
ನ್ನೊಳರಾಣುವೆಗಾನೊಡತಿಯ ಮಾಡುವೆ ನಿನ್ನ್ನ (ಕುರಾಸಾಂ. ೨೭-೨೨); 
ಒಳರಾಣುವೆಯ ನಾರಿಯರ ರತ್ನದಾರತಿ ಹೊಳೆವ ಮುತ್ತಿನ ಸೇಸೆಗಳು 
ಸುಳಿದುವು (ಕಂನವಿ. ೨೨-೧೦೬). (ಒಳ (೮ ಒಳಗು) * ರಾಣುನೆ] 


ಒಳಸಾರ, ಒಳರಸ, ಒಳಆತ್ಮ 
ಎಂದೆಂದಿಗೂ ಒಂದೇ ಆಗಿ (ಕಒಸಾ. ೬೪). [ಒಳ (ಆ ಒಳಗು) + ರಸ] 


೧೨೭೨ 


20 


45 


ಒಳವಸುಂಬೆ 


ಒಳಲಂಚೆ (ನಾ). ಗುಪ್ತವಾಗಿ ಕೊಡುವ ಲಂಚ; ಮುಚ್ಚಿಕೊಡುವ 
ಲಂಚ: ಕಲಹವಿಲ್ಲದೆ ನೂಲಿನೆಳೆಯಲಿ ತಲೆಯನರಿವ ವಿರೋಧಿರಾಯರ 
ನಳುಕಿಸುವ ಸಾಮದಲಿ ನಿಲಿಸುವ ನಿಖಿಳ ಭೂಭುಜರೆ ಒಲಿದರೊಳಲಂಚ 
ದಲಿ ಛಿದ್ರಿಸಿ ಕೊಲುವ... ಮಂತ್ರಿಗಳು (ಕುವ್ಯಾಉ. ೮-೩೫) ; ಗಡಿಯ 
ನಾಡಿನ ಸುಂಕ... ಒಳಲಂಚ ಇವು ನಾಲ್ಕು ಅಡಿಯಿಟ್ಟಿಡಿಲ್ಲ (ಸರ್ವಜ್ಞ. 
೧೪೯೫). [ಒಳ (೮. ಒಳಗು) * ಲಂಚ) 
ಒಳಲು (ನಾ). ಒಳೆತಿರುಳು: ತಾಯಿ ನಿನ್ನ ಒಳಲೊಡನೆ ಮಾತ್ರ, ಈ 
ಜೀವ ಸಾಮ್ಯವಿರಲಿ (ಹೃದಸ. ೬೩-೪). 
[?. / ತಮಿ. ಉಳ್ಳಲ್‌ - ಉದ್ದೇಶ, ವಿಚಾರ] 
ಒಳಲೂಟಿ (ನಾ). ಗುಟ್ಟಾಗಿ ನಡೆಸುವ ಸುಲಿಗೆ; ಗುಪ್ತದರೋಡೆ : 
ಬೇಟಿತೋಟಿಗಳೊಳಲೂಟ ದಾಟಯೊಳು ಜೂದಾಟ ನೋಟದೊಳಾ ಖಳನ 
ಆಟವನಡಗಿಸಿ ತೋಟುವೆನು (ಕುರಾಸಾಂ. ೩೫-೨೫). 
[ಒಳ (೮ ಒಳಗು) + ಲೂಟ]) 
ಒಳಲೆ (ನಾ). ಹಾಲು ಮೊದಲಾದುವನ್ನು ಕುಡಿಸುವ ಚಿಕ್ಕ 
ಸಾಧನ; ಶಿಂಪೆ (ಉಕ): ಒಳಲೆಯಲಟ್ಟದ ಹಾಲ ಆ ಮಗುವಿನ 
ತಳದ ಏಣರೆ ಕುಡಿಯಿತ್ತು (ಮೋಳಿಮಾ. ೨೧೬-೭೭೦) ; ಒಡನೊಳಲೆಯ 
ಪಾಲಂ ಸವಿದೊಡನೆ ತೊದಳ್ನುಡಿದು ತಳರ್ದು ನಡೆನುಡಿಯಂ ಕಲ್ತು 
(ಚಿಕವಿ. ೫-೯೯) ; ಒಳಲೆಯಲ್ಲಿ ಔಷಧಿಯನ್ನು ಹಾಕಿ ಬಾಯಿಯ ಕೊನೆಗೆ 
ಒಳಲೆಯ ಮೂತಿಯನ್ನು ದೂಡಿದರೂ (ವಂಶವೃ. ೩೧೫). ([?] 
ಒಳಲೊಟ್ಟಿ (ನಾ). ೧. ಒಳಗೆ ತಿರುಳಿಲ್ಲದ್ದು ; ಬರಿ ಟೊಳ್ಳು :. ತನು 
ವಂಚಕ ಮನವಂಚಕ ಧನವಂಚಕ ನಾನಯ್ಯ ಕೂಡಲಸಂಗಮದೇವಾ 
ಒಳಲೊಟ್ಟಿ ಎನ್ನ ಮಾತು (ಬಸವ. ೩೦೭). ೨. ಒಳಗೆ ಹುರುಳಿಲ್ಲ 
ದವನು; ವಿಸ್ಸಾರನಾದವನು: ಬಆಿಯ ನಚ್ಚುಮಚ್ಚಿನ ಭಕ್ತಿಯ 
ಭಕ್ತರು ಲಿಂಗವ ಮುಟ್ಟಿಯೂ ಮುಟ್ಟದ ಒಳಲೊಟ್ಟಿಗಳು [ಪಾಕಾಂ 
ರೊಟಿಗಳ್ಳು. ಅಟ್ಟ ಗರು] ನೆರೆದು ಗಳಹುತ್ತಿಪ್ಪರು (ಅವಚಂ. ೪೧-೧೭೭). 
"ಲೊಲ್ಲೊಟ್ಟಿ', "ಲೊಳಲೊಟ್ಟಿ' ಪ 
[ಒಳ (೮ ಒಳಗು) + ರೊಟ್ಟಿ] 
ಒಳನಕ್ಕ (ನಾ). ಒಳಗಿನ ಪಕ್ಕ; ಒಳಮೈ: ಕೆಳ ಅಣಲ ಮೇಲೆ ಪಬ್ಲಂ 
ತೊಳನಕ್ಕಂ [ಪಾಠಾಂ. ವೊಳೆದಹ] ಗಂಡ(ಧ)ಮೆಂಬ ಪೆಸರಿಂ ತೋರ್ಕುಂ 
(ಅಶ್ವಶಾ. ೯-೩). [ಓಳ (ಆ ಒಳಗು) + ಪಕ್ಕ) 
ಒಳವಗೆ (ನಾ). ಒಳಗಿನ ಹಗೆ; ಕಾಮಕ್ರೋಧಾದಿಗಳಾದ ಅಂತಃ 
ಶತ್ರು: ಒಳವಗೆಗಳಾಜುಮನದಿರ್ಸಿದೈ ದೇವ ಮಗುಲಟ್ಲುಮವು ಕೂಡದೆ 
ವೊಲ್‌ (ಲೀಲಾವ. ೪-೪೭). [ಒಳ (ಆ ಒಳಗು) + ಪಗ್ವೆ) 
ಒಳವರ್‌ (ಕ್ರಿ). ಒಳಗೆ ಬರು; ಪ್ರವೇಶಿಸು: ಪನಿ ಮೂಗಿನೊಳವರೆ 
ಸುಯಿದನೊರ್ಮೆ ಜಿನ (ಸಾಳ್ವಭಾ. ೨೧-೬೪): 
[ಒಳ (ಆ ಒಳಗು) + ಬರ್‌) 
ಒಳವರಿ (ಕ್ರಿ). ೧. ಒಳಗೆ ನುಗ್ಗು; ಒಳಸೇರು: ಸುತದೋ ಹಳ 
ಕಾಂತೆಯ ಮನದೊಳವರಿದು ಭ್ರಾಂತುಗೊಳಿಸೆ (ಶ್ರೀಪಾಲ. ೨-೨೭). 
೨. ಅಂತರ್ಮುಖವಾಗು; ಒಳಮೊಗವಾಗು: ಒಳವರಿದಾತ್ಮನ 
ನೋಳ್ಬುದು ಕರ್ಮವ ತುಳಿವುದು ಬಲ್ಲವರೆಲ್ಲ (ಭಕಚ. ೫೦-೬೭). 
[ಒಳ (ಆ ಒಳಗು) + ಪರಿ) 
ಒಳವಸುಂಬೆ (ನಾ). ಹಸುಬೆಯ ಒಳ ಪದರು, ಒಡಲು: 
ಪ್ರಿಥ್ವಿಯೆ ಹಸುಂಬೆಯಾಗೆ ಅಷ್ಟರೋಕಪಾಳಕರೇ ಗೋಂಟಾಗೆ ವಾಸು 
ಗಿಯೇ ಬಳಸಾಗೆ ಫಣಿಕುಳಂಗಳೇ ದಾರವಾಗಿ ಬೊಕ್ಕ ಕಜವೊಳವಸುಂಜೆ 
ಯಾಗಿ ಚಕ್ರಮೇ ಬೆಳವಾಗಿ (ಎಕ. ೪1, ಶಿಕಾರಿ. ೧೧೮-೩೧ ; 1054). 
[ಒಳ (೮. ಒಳಗು) *- ಪಸುಂಬೆ] 


ಒಳವಸ್ತ್ರ 


ಒಳವಸ್ತ್ರ (ನಾ). ಒಳಗಿನ ವಸ್ತ್ರ 

ಕೆಂಪಿಂದ ಶುಭ್ರಾಂಗವಸ್ತ್ರಕೆ ಕೆಂಪು ರಮಿಸೆ (ಭರಚ, ೪೦-೬೪). 
[ಒಳ (ಆ ಒಳಗು) + ವಸ್ತ್ರ) 

ಒಳೆವಳೆಯ (ನಾ). ಒಳಸುತ್ತು; ಒಳಗಿನ ಪ್ರದೇಶ: ಶಶಿಕಾಂತದ 
ಮಂಟಪದೊಳನಳಯದೊೆಇಳೆಸೆವ ಮೃದುಳ ತಳ್ಳೋ ಸರಿಯೊಳ್‌ 
(ಹಾಲಾಸ್ಕ. ೧-೨೧). [ಒಳ (ಲ ಒಳಗು) + ವಳಯ (ಎ ವಲಯ)] 

ಒಳವಾಗಿಲ್‌, ಒಳಬಾಗಿಲು (ನಾ). ೧. ಬಾಗಿಲಿನ ಒಳಗಡೆ: ಲಲಿ 
ತಾಂಗಿ ಧವಳಾಂಬರವನೊರ್ವಳುಟ್ಟು ತನ್ಮೊಳವಾಗಿಲೊಳಗಿರಲ್‌ ಕಂಡು 
(ಚೆಬಪು. ೧೦-೨೨). ೨. ಓಳಗಿನ ಬಾಗಿಲು: ಬನ್ನೂರು ಲಿಂಗಣ್ಣ - 
ಒಳವಾಗಿಲ ಸಮ್ಮುಖದ ಗುರಿಕಾರ (ಬೆಟ್ಟಅ. ೭-೧೦). ಒಳಬಾಗಿಲು : 
೧. ಕಣಜದ ಒಳಬಾಗಿಲಿನಲ್ಲಿ ನಿಂತು ಲಿಂಗ ಆವರಿಗೆ ಬೆಳಕು ತೋರಿಸು 
ತ್ರಿದ್ದಾನೆ (ಮರಳಿ. ೧೯). ೨. ರಾಯನರಮನೆಯೊಳಬಾಗಿಲ ಕಾವ 
ಏಿರಿಯಳು ದಾದಿಯೊರ್ವಳನು ಬರಿಸಿಕೊಂಡು (ಕಂನವಿ. ೧೧-೧೧೭). 

[ಒಳ (ಆ ಒಳಗು) ಬಾಗಿಲ್‌] 

ಒಳವಾಯ್‌. (ನಾ). ಬಾಯ ಒಳಭಾಗ: ಬಿಸಿಲ್ಲುದುರೆಯನಂದ 
ಳವಟೀದು ಕಾಯ್ದ ಗುರ್ವಿಂದೊಳವಾಯಿಂ ಕರಿಸೆಯುಗುಟ್ಟುವೆಯ್ದೆ 
ಮೃಗೆಂಗಳ್‌ (ಜಗವಿ. ೧೭-೬೫). [ಒಳ (ಎ೮ ಒಳಗು) * ಬಾಯ್‌] 

ಒಳೆವಾಲ (ನಾ). ಒಳಗೆ ಮಾಡಿಕೊಂಡ ಬಾಲ; ಮುದುರಿಕೊಂಡ 
ಬಾಲ. "ಒಳವಾಲಂಗೊಳ್‌' ಪರಾ. [ಒಳ (ಎ ಒಳಗು) + ಬಾಲ] 

ಒಳವಾಲಂಗೊಳ್‌ (ಕ್ರಿ). ೧. ಬಾಲವನ್ನು ಮುದುರಿಕೊಳ್ಳು. 
೨. (ಆಲಂ) ಹೆದರು; ಹಿಂಜರಿ: ಒಳಕೆಯ್ಕೊ pu ಪಲ್ಲಿ ಸತುತ 
ಲಂಗೊಂಡು ಮೊರೆವ ಭಷಳನ ತೆಜದಿಂ (me. ೨೪೪). 

[ಒಳವಾಲ + ಕೊಳ್ಳ] 

ಒಳವಾಲವಿಕ್ಕಿಸು (ಕ್ರಿ). ೧. ಬಾಲವನ್ನು ಮುದುರಿಕೊಳ್ಳುವಂತೆ 
ಮಾಡು. ೨. (ಆಲಂ) ಹೆದರಿಸು ; ಹಿಂಜರಿಯುವಂತೆ ಮಾಡು: 
ಕಮಲಜನ ಮಾಹೇಶ ಶಕ್ರರ ಸಮರದೊಳಗೊಳನ ಇಲವಿಕ್ಕಿಸಿದಮರವಿಜ 
ಯಿಗಳಿರ್ದರೆಡಬಲದಲಿ ಸಸ (ತೊರರಾ, ೩-೭-೪). 

[ಒಳವಾಲವಿಕ್ಳು + -ಇಸ್ಯು] 

ಒಳನಾಲನಿಕ್ಕು (ಕ್ರಿ). ೧. ಬಾಲ ಮುದುರಿಕೊಳ್ಳು. ೨. (ಆಲಂ) 
ಅಂಜು; ಹಿಂದೆಗೆ. ನಾಲ ಪರಾ. ಸಾವ ಇಕ್ಕು] 

ಒಳೆನಾಲಹಾಕು (ಕ್ರಿ). ಸೋಲು (8). 

[ಒಳವಾಲ 4 ಹಾಕು (ಆ ಪಾಯ್ಕು|)] 

ಒಳೆವಾಲು, (ಕ್ರಿ). ಒಳಗೆ ಇಂಗಿಹೋಗು, --ಆರಿಹೋಗು : ಅಕೆ 
ವಾಳರ ಬೀರೆಮಟ್ಸ್ಕಾಡೆ ಸೊರ್ಕು ಸೋರೆ ಅಳವೊಳವಾಣಕೆ ಚಲಂ ನೆಲೆಗಿಡೆ 
ಬಲಂ ಬಯಲ್ವುಗೆ (ರಾಮಾಶ್ವ. ೯೭-೧೯).  [ಒಳವ್ಯ4 ಆಲು] 

ಒಳವಾಜ್ಕ್ಯು, ಒಳ ಮಾರು (ನಾ). ೧. ಒಳನಾಡಿನಲ್ಲಾಗುವ 
ವ್ಯಾಪಾರ, --ವಾಣಿಜ್ಯ. ೨. ಒಳನಾಡಿನಲ್ಲಿ ಮಾರಾಟವಾಗುವ 
ಸರಕುಗಳ ಮೇಲಿನ ಸುಂಕ: ಕೊತ್ತಂಗೇಟೆಯ ಒಳವಾಜು ಹೊಲ 
ವಾಣು ತೋಟ ಎಮ್ಮೆ ಪಶು ತೊತ್ತು ಕಟ್ಟಿನ ಭಂಡಿ... ಒಳಗಾಗಿ 
ಸಮಸ್ತ ಸುಂಕ ಸರ್ವ್ವಾಯವ (ಎಕ. ೩11, ಕುಣಿಗ. ೧-೩೬; 1157); 
ಬಣ್ಣಿಗೆ ಮಗ್ಗ ಗಾಣ ವೊಳವಾಜು ಹೊಜವಾಜಕೊಳಗಾಗಿ ಸಮಸ್ತ ಸುಂಕವ 
(ಎಕ. ೪, ಹಾಸನ. ೧೧೯-೭೨; 1173) ; ಮದುವೆದೆಆಕೆ ವೊಳವಾಣು 
ಆಲದೆಜಕೆ, ., ಯಿಷ್ಟೂ (ಎಕ. ೩1೪, ಕೃಷ್ಣ ರಾ. 6೧-೧೦ ; 1402). 
ಒಳಮಾರು : ೧. ಒಳಮಾರು (ಆಮದು) ಹೊರಮಾರು (ರಫ್ತು) 
ಸರಕುಗಳ ಮೇಲೂ ತೆರಿಗೆ ಹಾಕಿತು (ಇಸ್ಲಾಂಸಂ. ೪೨)."ಉಟುವಾಲ್ಕಿ? 
"ಹೊಲಅವಾಜು' ಪರಾ. [ಒಳ (ಆ ಒಳಗು) ಮಾಜ್ದು] 


ನ ಕಂಗೊಳಿಪೊಳವಸ್ತ್ರದೊಳಂದು 


೧೨೭೩ 


3 


Fo 


23 


4 


ಒಳವುಗಿಸು 


ಒಳೆನಿಡಿ (ನಾ). ಹಿಡಿಯ ಒಳಭಾಗ; ಅಂಗೈಯ ಒಳಭಾಗ: 
ಒಳವಿಡಿಯೊಳು ತ್ರಾಸಿನೊಳು ಹಾಕಿ ತೂಗಿದ ಸುಲಭದೇವನಿಗೊಂದಿಸುವೆ 
(ಅಬ್ಬಲೂ. ೧-೪). [ಒಳ (ಆ ಒಳಗು) + ಪಿಡ್ಮಿ] 
ಒಳೆವೀಳ್‌, ಒಳಬೀಳ್‌, ಒಳಬೀಳು (ಕ್ರಿ). ೧. ಒಳಗಾಗು; ಕೈವಶ 
ವಾಗು; ಸೋಲು : ಒಳವಿರ್ದ ವಿಟರ ಸೋಕಿದ ಕಾಮಗ್ರಹವನು ತೊಲ 
ಗಿಸುತಿಹರಂಗನೆಯರು (ಕಂನವಿ. ೨-೧೧೦). ಒಳಬೀಳ್‌ : ೧. ಅಂಜ 
ದಿರಂಜದಿರು ಸತಿಯರ್ಗೆ ಧೈರ್ಯಂ ಬೇಳ್ಬುದು ಇಂತಲ್ಲಲ್ಲ ಬೇಗವೊಳಬೀಳ 
ಲಾಗದು (ನಂಬಿರ. ೧೬-೩೬) ; ಮಾಯೆಯಲಿ ನಿರ್ವಾಯದಿಂದೊಳಬಿದ್ದು 
ತೊಳಲುವ ಜೀವರಾಶಿಗಳ (ನಿಭಾಗ. ೧-೧-೩). ಒಳೆಬೀಳು : ೧. ನವಣೆ 
ಯನು ಉಂಬುವನು ಹವಣಾಗಿ ಇರುತಿಹನು ಬವಣಿಗಳಿಗವನು ಒಳ 
ಬೀಳನು (ಸರ್ವಜ್ಞ. ೨೦೨೧); ಐಶ್ವರ್ಯದ ಹೊಳಸಿಗೆ ಒಳಬಿದ್ದೆನಲ್ಲ 
(ದೇವೀಚಾ. ೨೩). ೨. ಆಕ್ರಮಿಸು; ಮುತ್ತು: ಮೇಲೆ ದಳ್ಳುರಿ 
ಧರಧುರದಲೊಳಬೀಳುತ್ತಿದ್ದವು ಕಿಡಿಯ ಚೂಣಿಯಲಿ (ಕು ವ್ಯಾ ದ್ರೊ € 
೧೯-೪೫) ; ಎನಗೆ ತಿಳಿಯದಂತೆ ಕ್ರುದ್ಧ ಜನರು ಪಾಳತಿಯಲ್ಲಿ ಬಂದು 
ಒಳಬಿದ್ದು ಸಂಚರಿಸುವ ತೆರನಾಗಿದೆ (ಮೋಕ್ಷದೀ. ೨೭-೨೪). 
[ಒಳ (೮ ಒಳಗು) + ಬೀಳ (ಎ೮ ಬೀಟ್‌,)] 
ಒಳವು, "ಉಳ್ಳ್‌' ಪರಾ. 
ಒಳವ್ರು, ಒಳಹು, ಒಳುವು (ನಾ). ೧. ಅಂತರಂಗ; ರಹಸ್ಯ: 
ಇಂದು ಹೋಗಿ ನೀ ವಿನಯದಿಂದಲಿ ಸಾರೆ ಒಂಡೆಮಾತಿಲಿ ಒಳವು 
ತಿಳಿದು ಬಾರೆ (ಪುರಂದ. ೪-೧೩೩-೫); ಗುಡಿಯೆ ಮಡಿಯನಾಡು ಎಂದೆಂಬ 
ಜಾಣರ ನುಡಿಯ ಒಳವೇನಿಹುದು (ಸೂ ಯ ೯ಪಾ. ೮೬-೪); ಬಾಳಪ್ಪ 
ಸೆಟ್ಟಿಗೆ ಯಾವ ಒಳವೂ ಗೊತ್ತಾಗಲಿಲ್ಲ (ಒಡ್ಡಿ ಉ. ೫೪); ನಿನ್ನೊಳವು 
ಬಚ್ಚ ಬರಿಗನ್ನಡವಾಗಿ ತೋರುತ್ತಿದೆ (ನಡೆದಾ. 1, ೪9೬). ೨, ಓಳ 
ಭಾಗ: ದ್ರೌಪದಿ ಕೀಚಕನ -ಮ ನೆಗೆ ನಡೆತಂದವನ ಕಂಡು ದೂರದಲಿ 
ವೊಳವಂ ಪುಗದೆ (ತುರಂಗ. ೩೫-೩೨). ೩. ವಶ; ಅಧಿಕಾರಕ್ಕೆ ಒಳ 
ಪಟ್ಟಿದ್ದು: ಈ ಸ್ಥಳವು ನನಗೆ ಒಳವು (ಕಿ). ಒಳಹು: ೧. ಅದರೆ 
ಒಳಹು ನೀನೇ ನಿಃಕಳಂಕ ಮಲ್ಲಿಕಾರ್ಜುನಾ (ಮೋಳಿಮಾ, ೭-೨೩). 
ಒಳುವು: ೧. ಒಳುವೆಲ್ಲ ನನಗೆ ಒಳಿತಾಗಿ ತೋರಿ ಒಲವತ್ತ ಹರಿಯು 
ತಿರಲಿ (ಹೃ ದ ಸ. ೬೩-೧೧). 
(ದೇ. ॥ ತಮಿ, ಉಳವು; ಮಲ. ಒಳಿ, ಒಳಿವು; ತುಳು. ಒಳ್ಳೆ 
ಒಳವು, ಒಳಾವು, ಉಳವು; ತೆಲು. ಒಳವು] 
ಒಳವುಗಿಸು, ಒಳಪುಗಿಸು, ಒಳಹೊಗಿಸು (ಕ್ರಿ). ಒಳಗೆ ಹೊಗುವಂತೆ 
'ಮಾಡು ; ಪ್ರವೇಶ ಕೊಡು : ನಿಳಯಾಂಗಣದೊಳ್‌ ಸುಳಿವ ವಿಟಿನಂ 
ನೋಟದೊಳೊಳವು [ಪಾಠಾಂ. ಫು] ಗಿಸಿ (ಗಿರಿಕ. ೨-೧೦೫); ಆತಿಮುದ 
ದಿಂದೊಳವುಗಿಸೆನೆ ಹುಗಿಸಿದಳಾ ಸ್ತ್ರೀ ಭರದಿಂದ (ಜಯ ಕಾ. ೨-೨೦) ; 
ಜಗದಂತರಿಯಾಮಿ ಮುಂಗೆಲಸಕ್ಕೆ' ತುರಿಹದಿಂದವಳ ಪ್ರೇರಕನಾಗಿ ಪರಮ 
ತಾತ ] ರಿಯದಿಂದೊಳವುಗಿಸಿದನು (ಮೋಹತ. fA ಒಳಪುಗಿಸು : 
ಪಾರ್ವತಿ ಬಾಣಪಂಚಕನ ಕುಸ್ತರಿಸಿ ತನ್ನ ಮಟಕಿಗೊಂಡು ನಂದೀಶ ಕಾಣ 
ದಂತೊಳಪುಗಿಸಿದಳು (ಮೋಹತ. ೭-೩೦); ಅಳವಳಿದು ಪಳಯಿಸುವಳಂ 
ಕರೆದು ನೆರೆದ ಜನದೊಳಪುಗಿಸಿ ., . ತೊಟ್ಟನೆ ತೋಖಲ್‌ (ರಾಜಶೇ. 
೧೩-೧೦೪ ನ). ಒಳೆಹೊಗಿಸು : ಒಳಹೊಗಿಸಿ ಸಾತ್ಯಕಿಯ ಸಿಕ್ಕಿಸಿ 
ಗೆಲುವ ತ ವಕವ ಕಂಡು ಕೆಣಕಿದರಳನಿಯಲಿ ಸಹದೇವ ನಕುಳರು 
ಕೌರವಾನುಜನ (ಕುವ್ಯಾಕ. ೪-೫) ; ತೆಜಹುಗೊಟ್ಟೊ ಳಹೊಗಿಸಿ ಸದೆದನು 
ಬಜಸಿಡಿಲು ಬಡಿದಂತೆ (ನಳ ಚ. ೯-೩೧); ಅಣೆಯದು ಚಕ್ರಿಯಾಪ್ತಿ 
ಗಕಿಯ್ದಲೆಮ್ಮ ಪಟ್ಟಣದೊಳಹೊಗಿಸಬೇಡ (ಭರಚ: ೪೮-೧೧೨). 
[ಒಳ (ಆ ಒಳಗು) * ಪುಗಿಸು (ಆ ಪೊಗಿಸು)) 


ಒಳವುಗೈ 


ಒಳೆವುಗೈ (ಕ್ರಿ). ಒಳಪಡಿಸಿಕೊಳ್ಳು ; ವಶಪಡಿಸಿಕೊಳ್ಳು : ಬಳಿಸಂದಂ 
ಬಾಳುವರತ್ತೆ ಮಾನಂದಿರನೊಳವುಗೈದೊಳ್ಳುವಡೆವರು (ಹದಿಬ. .೧-೫೩). 
[ಒಳವ್ವು “ಕೈ (ಆ ಕೆಯ್ಮ್‌)] 
ಒಳವುಗೊಡು (ಕ್ರಿ). ಹೃದಯವನ್ನು ಒಪ್ಪಿಸು: ಒಳವುಗೊಟ್ಟ ಕಾದ 
ಲನಂ ಮೂದಲಿಪ ಹೂಜೆಗಾರ್ತಿಯೊಂದಾಯತಿಯಂ ಮೆ ಆಕ್‌ ವ' ನಿನಗೆ 
` ನಳ್ಗೆ ಳದಿಗಲ್ಲದೆ ಪೆಆಳಾವಳ್ಳಿಂ ಕತೆಯಂ ಬಿತ್ತರಂ ಬಿತ್ತರಿಪಂ... 
ಮುದ್ದಣಂ (ರಾಮಾಶ್ವ. ೧೫೨-೪). [ಒಳವ್ಹು * ಕೊಡು] 
ಒಳವೊಗು, ಒಳಪುಗು, ಓಳಪೊಗು, ಒಳ ಹು ಗು, ಒಳೆಹೊಗ್ಗು, 
ಒಳ್ಳೊಗು (ಕ್ರಿ). ೧. ಒಳಗೆ ಹೊಗು; ಪ್ರವೇಶಮಾಡು : ಒಳವೊಕ್ಕು 
ಮುಜಾವೆನಾತನ ಕೊಡೆಯಂ (ಕಬ್ಬಿಕಾ. ೨೪೬); ಒಡಮುರಿದೊಳವೊಕ್ಕು 
ಬಿಜುಗಾಳಿ ಬಿ «ಸ ಲು ಮೃಡನಾಸ್ಥಾನದಿಂ ಸುರರು ಹೊಡೆಮಗ್ಗಿದರು 
(ಮೋಹತ. ೩೬-೫೮); ಒಳವೊಳ್ಳ ನೊಡನೆ ರತ್ನಾಂಜಲಿಯನು ಪಾದನಳಿನ 
ಯುಗಕೆ ಸೂಸಿ ಚಕ್ರಿ (ಭರಚ. ೪೪-೮೫). ೨. ಒಳೆಪಡು ; ಸೇರ್ಪಡೆ 
ಯಾಗು ; ಒಂದಾಗು : ನಣ್ಬಿನ ನೆವದಿಂದೆ ಪಾಂಡವರನಾನೊಳವೊ 
ಕ್ಕೊಡೆ ನೀಮೆ ಪೇಸಿರೇ (ಪಂಪಭಾ. ೯-೬೮). ಒಳಪುಗು : ೧. ವರ 
ಕೈರವ ಮಿತ್ರ ಕಿರಣದಂತನಳ ವಚನಮೊಳಪುಗದೆ ತನ್ಮನಃ ಪದ್ಮಿನಿಯೊಳ್‌: 
(ಶಾಂತಿಪು. ೫-೧೪೫); ಒಳಪುಗೆ ಸಲಿಲಂ ತೀನೆ ಗರ್ತಂಗಳಂ ಕುಂದುವುದು 
(ಮಲ್ಲಿಪು. ೧-೬೪) ; ಒಳಪುಗುವುದಕೆ ಗುದ್ದಾಡಿದರು ಬಾಗಿಲು ಹಿಡಿಯದೆ 
ಪೊಳ್ಳು (ಮೋಹತ. ೩-೪೮) ; ಆರಮನೆಯನೊಳಪುಗೆ ಸಮಯವಲ್ಲದೆಂ 
ದುಸಿರಲ್‌ (ಚೆಬಪು. ೬-೨೨). ೩ಿ. ಸೂಕ್ಷ್ಮವಾಗಿ ಪರೀಕ್ಷಿಸು ,-ಪರಿ 
ಶೀಲಿಸು : ನೆಗಟ್ಲ ಕವಿರತ್ನನಂತೊಳವುಗುವುದು ಮೊಗ್ಗಾಯ್ತೆ (ಅಜಿಪ. 
೧-೯೫). ಒಳಪೊಸು : `೧. ನೀಳಾಂಜನೆ,.. ಒಳಪೊಕ್ಕಳ್‌ ಭೋಂಕನೆ 
ನಿಖಿಳ ಜನಾಂತರೆಂಗಮಂ ರಂಗಮುಮಂ (ಅದಿಪ. ೯-೧೯); ಎನ್ನೊಳ 
ಪೊಕ್ಕ ಪನೆಯ್ದೆ ಪೀರ್ಡಸಂ ಸಿರಿದುವೆನಲೈ ತದ್ವಿಜಳುಮಾರಕನೆನ್ನನೊಜಲ್ಹು 
ನೋಡಿದಂ (ಕಾದಂಉ. ೫೪೯); ಗೂಢಪ್ರಾಣಿಯಂತೊಳಪೊಕ್ಕಡಂಗಿದ 
ಕಣ್ಮುಂ (ಪಂಚತಂ. ೭೩-೫); ನಾರಿಯರೊಳಪೊಕ್ಳ ರೊಡನೆ (ಭರಚ. 
೪೭-೫೫). ೨ಿ.ಇದಅತಣ್ಣಂಪಿನೊಳಪೊಕ್ಕುದೆನೆ ಮಧುವ ಕಂಪಂ ಮುಕ್ಕಳಿ 
ಸಿದ ವಕುಳಮಾರುಮಂ ಸೊಕ್ಕಿಸದೇ (ಅದಿಪು. ೧೧-೧೨೪) ; ಪೊಳೆವ ರವಿ 
ಬಿಂಬದೊಳ್ಬಂ[ದೊಳಪೊಕ್ಕ] ಮೃತಾಂಶುಬಿಂಬಮೆನೆ (ಕಾದಂಪೂ. ೪೯೭); 
ಪಿರಿದಪ್ಪ ಭೇರಿದುಂದುಭಿಪರಿಶೇಷಂ ವಾದ್ಯಮಿವಜಕೊಳೊಳಪೊಕ್ಕಿರ್ಕುಂ 
(ವಸ್ತು ಕೋ. ೭೯-೨೬). ಡ್ಮಿ ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆ 
ಯೆಲ್ಲಮಾ ಗದಾಯುದ್ಧದೊಳಂತೊಳಕೊಂಡತ್ತ್ತು (ಗದಾಯು. ೧-೪೫); 
ಅಲ್ಲಮಪ್ರಭುದೇವರು ತಮ್ಮ ಮೂಲಜ್ಞಾನದಿಂದ ಅನುಮಿಸ ದೇವರ 
ಸಮಾಧಿಯಂ ಕಂಡು ಒಳಪೊಕ್ಕು ನೋಳ್ಪಾಗಳು ಒಂದು ದೀಪ್ತಿ ಬೆಳಗು 
ತ್ತಿರೆ ಕಂಡು (ಶೂನ್ಯಸಂ. ನ. ೪. ಭೇಜೋಪಾಯ ಮಾಡು : ಈ 
ನೆವದಿಂ ನಮ್ಮಂ ತಾನಾರ ಯ್ಶಲ್ಮೆ ೆ ಬಗೆವನಲ್ಲದೊಡೊಳಪೊಕ್ಳಾ ನೃಪನ 
ಮಂತ್ರಿ ಮಂತ್ರ ವಿಧಾನದಿನುಯ್ಕಲೈ ನಮ್ಮನೊಡರಿಪನಕ್ಕುಂ ಹು 
೨-೩೪); ಎಂತುಂ ನಂಬದರಂ ಸಾ ನುಡಿದೊಡಂಬಡಿಸಿಯೊಳ 
ಪೊಕ್ಕು ನೆಗಟ್ಟುದು ವಿಶ್ವಾಸಮೆಂಬುದು(ಪಚತಂ, ೨೧-೩). ಒಳೆಹುಗು: 
೧. ಸಿಕ್ಕಲು ಸೆಳೆವರು ಸೆಳೆದೊಳಹುಗುವರು ಕುಕ್ಕಲು ಕುಳ್ಳಿ ಕಡಿವರು 
(ಮೋಹತ. ೨೮-೩೯). ಓಳೆ ಹೊ ಗು : ೧. ನಿಜಗದೆಯಲೊಳಹೊಕ್ಕು 
ಹೊಯ್ದನು ಗಜದ ಮಸ್ತಕವ (ಕುವ್ಯಾದ್ರೊ €. ಪರಿ. ೨೮೧); ಭೂವರನ 
ದ, ಶ್ಶಾ ಕಾರದಿಂದೊಳಹೊಕ್ಕನರಮನೆಯ (ನಳಡ. ೩-೨೭); ಖಚರೆಯ 
ಕೊಳಹೊಕ್ಕರರಸನೋಲಗಳೆ (ಧರಚ.೩೭-೬೫). ೨. ಡನ್ನಮಲ್ಲಿ ಕಾರ್ಜುನ 
ನೆಂಬ ಗಂಡನ ಒಳಹೊಕ್ಕು ಬೆರಸಿದೆನು (ಮಹಾದೇ. ೩೧-೨); ಒಳಹೊಕ್ಕು 
ನಮ್ಮೊಳೊಂದಾಗಿರೆವುದುಂಟೊ ತಳುವದುಸಿರಿ ನೀವೆಂದ(ಕಂನವಿ.೧೩-೩). 


೧೨೭೪ 


20 


35 


40 


45 


ಒಳಸಾಗುವಳಿದಾರ 


೩. ತಾನು ದುರ್ಬಲನಾದರೆ ಶತ್ರುಗಳನ್ನು ಒಳಹೊಕ್ಕು ತಗ್ಗಿನಡೆಯ 
ಬೇಕು (ಕೃವಾಉ. ೧೨೫) ; ಒಳಹೊಕ್ಕು ಅಳವಾಗಿ ಅಭ್ಯಾಸಮಾಡಿ 
ದಸಷ್ಟೂ ಅರ್ಥ ಹೊಸ ಹೊಸದಾಗಿ ಹೊರಡುತ್ತದೆ (ಜಗದಾ. ೨೨೭). 
ಒಳ್ಳೊಗು : ೨. ಇದಿರೊಳ್‌ ನಿಂಡೊಡೆ ವಜ್ರಿ ಸೈರಿಸನಿರಲ್ವೇಡೆಮ್ಮೊ 
ಳೊಳ್ಳೊಕ್ಕು ನಿಲ್ವುದ್ಲು (ಪಂಸಭಾ. ೪-೨೪). 

[ಒಳ (೮ ಒಳಗು) ಫೊಗು] 


ಒಳವೊಯ್ಲು (ನಾ). ಒಳಗಿನ ಹೊಡೆತ: ಕಟ್ಟುಜದಿಂ ಪರಿನ ನೀರ್ನೊ 


ನಲೊಳವೊಯ್ಲಕೋಲಾಹಲಂಗಳಿಂದೆಡೆಯೆಡೆಯೊಳೊಗೆದು ಸು ಟ್ಕನೆ 
ಸುತ್ತಿ ಗರ್ತದಂತಿಆಿವ ಮಹಾವರ್ತಂಗಳಿಂ (ಚಿಕವಂ. ೩-೧೭). 
[ಒಳ (೮. ಒಳಗು) + ಪೊಯ್ಲು] 


ಒಳೆಶುಂಶಿ (ನಾ). (ಆಲಂ) ತೊಡೆಯ ಚರ್ಮವನ್ನು ಹಿಸುಕಿ 


ತಿರುಚುವುದು: ಹುಡುಗರೆಲ್ಲ ಸೇರಿದರು. ಮುಂದೆ ತಮಗೆ ಬೀಳಬಹು 
ದಾದ "ಕಡುಬು'ಗಳನ್ನೂ ದೊರೆಯಬಹುದಾದ "ಒಳಶುಂಠಿ 'ಗಳನ್ನೂ 
ನೆನೆದು ಅವರಿಗೆ ದಿಕ್ಕೇ ತೋಚದಂತಾಗಿತ್ತು (ಕಳಹು. ೭೧); ಅವರು 
ಅವನನ್ನು ಚಿಕ್ಕಂದಿನಿಂದಲೂ ಒದ್ದು ಹೊಡೆದು... ಒಳೆಶುಂರಿ ಹಿಡಿದು 
ಪಳಗಿಸಲು ಪ್ರಯತ್ನ ಪಟ್ಟಿದ್ದರು (ಮಲೆಮ. ೩೨೪). 

[ಒಳ (೮ ಒಳಗು) + ಶುಂಠಿ] 


ಒಳಸಂಚು (ನಾ). ಒಳಗೊಳಗೇ ಹೂಡಿರುವ ಹಂಚಿಕೆ; ಗುಪ್ತ 


ದ್ರೋಹ; ಪಿತೂರಿ: ಯಶೋದೆಯ ಆಸ್ತಿಯ ಕುರಿತಾದ ಒಳಸಂಚು 
ಕೂಡ ಪರಿಣಾಮಕಾರಿಯಾಗದೆ ಹೋಗುವುದು (ವಾತ್ಸಲ್ಯ. ೩೬೫); 
*ಮಾರ್ಚ್‌ ಒಂದರ ಒಳಸಂಚಿನಲ್ಲಿ ಎಲ್ಲರೂ ಭಾಗವಹಿಸಲಿಲ್ಲ” (ಪುನರು. 


೩೩೦). [ಒಳ (೮. ಒಳಗು) ಸಂಚ್ಚು) 


ಒಳೆಸರಿ (ಕ್ರಿ). ೧. ಒಳಸೇರು; ಒಳಕ್ಕೆ ಹೋಗು ; ಅಡಗು : ಇಕ್ಕೆಲನ 


ನೋಡಿದರೆ ಮುರಿದೊಳಸರಿದುವಾಲಿಗಳು (ಕುವ್ಯಾಸ. ೧೩-೩೫) ; ಒಳ 
ಸರಿಯೆ ಹಿಂಭಾಗ ಮುಂಗಾಲೊಳದಿಶೆಯದಿಂಬಾಗೆ (ಸಾಳ್ವಭಾ. ೨೧-೨೦) ; 
ಬಿಗಿವ ಬಿಡಿಸಿಕೊಳ್ವ ತಗೆವ ತವಕಿಸುವ ನೆಗೆವ ನಿಗುರಿಯೊಳಸರಿವ ಲಗಡಿ 
ನಂತೆಅಗಿ ಲಾಗಿಸುವ ಹೋರಾಟದ ವಿಗಡ ಮಲ್ಲರುಗಳೊಪ್ಪಿದರು (ಕಂನವಿ. 
೨೧-೯೩). ೨. ಕುಗ್ಗು; ಕಡಮೆಯಾಗು : ಎನಗೆ ಭರಿತನೇಮ ಒಳ 
ಸರಿವುತ್ತಿದೆ (ಸರ್ವವ. ೧೩೩-೬೬೩) ; ರುಳದ ಲಳಿ ಲಟಕಟಸೆ ಮಾರ್ಗ 
ಸ್ಪಲಿತ ಖೇದ ಸ್ವೇದಬಿಂದುಗಳೊಳಸರಿಯೆ (ಕುವ್ಯಾ ಅ. ೧೦-೪೪); 
ರಗಳೆಗಳು ಹರಿಹರನ ಕೃತಿಗಳಲ್ಲಿ ವಿಶಾಲವಾಗಿ ಅರಳಿ ಮತ್ತೆ ಒಳಸರಿ 
ದಿದ್ದವು (ಸಮಾಲೋ. ೧೭). &. ಹಿಂಜರಿ; ಹಿಮ್ಮೆಟ್ಟು ; ಹಿಂದಿಗೆ : 
ಸೋಲ ಮಿಗಲೊಳಸರಿವ ಬಿರುದರ ಬೀಳೆಗೆಡಹಿಸಿ ಕಪಿಯ ಹಳನಿಗೆ 
ಗೋಲನೆತ್ತಿಸಿ ಕೆಲಬಲದೆ ಮನ್ನೆಯರ ಕೈನೀಸಿ (ಕುವ್ಯಾಭೀ. ೬-೧೩); 
ಧುರದೊಳೊಡೆಯನನೊಪ್ಪುಗೊಟ್ಟೊಳಸರಿವ ಭಂಡನು (ಜೀವಂಚ. 
೫-೭೫) ; ಸುರಸೇನೆಯೊಳಸರಿವುದಂ ಕಂಡು ಖತಿಯಿಂದಂ ಪಡಾನ್ಷನಂ 
ವಾಹನಮನೊಲಿದು ಬೋಳ್ಳಿ ಸಿ ಬಲವನಧಿಗಭಯವನೀವುತೆ (ಚೆಬಪ. 
[ಒಳ (೮. ಒಳಗು) + ಸರಿ] 


೩೯-೩೭). 


ಒಳಸಲತೆ (ನಾ). ಗದಾಯುದ್ಧದಲ್ಲಿ ಒಂದು ವರಿಸೆ: ಹೊಯ್ದಕೊಡ್ಡಿ 


ದರಣೆದು ಮೊನೆಯ ಲಿ ಹೊಯ್ದರೊಳಸಣಕಿ[ಪಾ ಕ೦. ಸುಳಿ]ಯಿಂದ 
ಕಳೆದರು ಕಾಯ್ದು ಹೆಣಗಿದರು (ಕುವ್ಯಾಅ. ೭-೩೫). "ಒಳಸುಳಿ? ಪರಾ. 
[ಒಳ (ಆ ಒಳಗು) + ಸಣ?) 


ಒಳೆಸಾಗುವಳಿದಾರ (ನಾ). ಒಬ್ಬ ಸಾಗುವಳಿದಾರನ ಕೈಯಿಂದ 


ಭೂಮಿಯನ್ನು ಪಡೆದು ಸಾಗುವಳಿ ಮಾಡುವ ಚಿಕ್ಕಸಾಗುವಳಿ 
ದಾರ; ಪೋಟಸಾಗುವಳಿದಾರ (ಉಕ) (ಮೈಗೆಜೆ. 1೪, ೭೮೯). 
[ಜಳ (ಆ ಒಳಗು) * ಸಾಗುವಳಿ + -ದಾರ್ಕ]' 


'ಒಳಸಾರ್‌ 


ಒಳಸಾರ್‌ (ಕ್ರಿ). ೧. ಒಳಗೆ ಹೋಗು ; ಒಳಸೇರು : ನಾಣ್ಟಿ ಜಗುಲಿ 
ರ್ವರುಮೊಳಸಾರ್ದು ಪೋಪುದುಂ (ಆದಿಪು. ೩-೮೯) ; ಉಪಾಯದಿನೊಳ 
ಸಾರ್ದು ಫೊಕ್ಕನೊಂದಂಗಡಿಯಂ (ಧರ್ಮಾಮೃ. ೪-೧೦೨); 'ಅಡ್ಡವಾಯ್ಡ 
ಗಿಳಿ ಮಲ್ಲಲಿಕಿಗೊಂಡೊಳಸಾರೆ (ಕಬ್ಬಿಕಾ. ೩೧೧) ; ಒಳಸಾರ್ದು ತಾನವರ್ಗೆ 
ಕಿಂಕರತೆಯೆಂ, ಪೊತ್ತು (ಇಹರ. ದೇ. ೩೦-೨೪). ೨, ಅಡಗು; ಮರೆ 
ಯಾಗು : ಬಂಟಿರ್‌ ನಂಟರಂ ಕಂಡ ಬಡವನಂತೊಳಸಾರೆ (ಧರ್ಮಾಮೃ. 
೨-೬೯) ; ಬೇತಾಳನಂತೊಳಸಾರ್ದ ಬಸಿಜುಂ (ಧರ್ಮಾಮೃ. ೪-೩೫). 
[ಒಳ (೮ ಒಳಗು) * ಸಾರ್ಕ್‌] 
ಒಳಸಾರ (ನಾ). ಒಳಗಿನ ಸತ್ತ್ವ, --ತಿರುಳು: ಒಳಸಾರ, ಒಳರೆಸ, 
ಒಳಆತ್ಮ ಎಂದೆಂದಿಗೂ ಒಂದೇ (ಕಒಸಾ. ೬೪).. 
[ಒಳ (ಆ. ಒಳಗು) + ಸಾರ್ವ) 
ಒಳಸಾಲ (ನಾ). ೧. (ಬಂಧು ಬಳಗದಲ್ಲಿಯೇ ಮಾಡುವ) ಒಳಗಿನ 
ಸಾಲ. ೨. ಮುಚ್ಚಿಟ್ಟಸಾಲ; ಗುಪ್ತಸಾಲ; “ತಿಳಿಯದ ಸಾಲ; 
ಹೇಳದ ಸಾಲ” (ಜಾನಕೋ. ೩೦). [ಒಳ (ಆ ಒಳಗು) ಸಾಲ) 
ಒಳಸಾಲು (ನಾ). ನಡುವಿನ ಸಾಲು; ಮಧ್ಯಂತರದ ಸಾಲು: 
ಆದಂಥ ಮಲ್ಲಿಗೆ ಒಳಸಾಲಿನ ಬೀದೀಲಿ ಆಯ್ವಳಿ ಮಲ್ಲಯ್ಯ ಬರುತಾನೆ 
(ನಾಪದ ೧೨). [ಒಳ (೮. ಒಳಗು) + ಸಾಲ್ಕು (ಆ ಸಾಲ್ಮ್‌)] 
ಒಳೆಸೀರೆ (ನಾ). ಒಂದು ಮೂಲಿಕೆ, ಔಷಧಿ ದ್ರವ್ಯ ೭ ಒಳಸೀರೆ ಪ, 
ಹೊರಸೀರೆ 4, ಜೋಳ, ಮೂರು ಹಿಡಿ ಬನ್ನಿಸೊಪ್ಪು, ಇವನ್ನು ಕೂಡಿ 
ಹಾಕಿ ಇಡಿದು ತೆಗೆದುಕೊಂಡು, .. ಮೂರು ದಿನ ಮೆಲ್ಲಲು ಕಣ್ಣು 
ಕಾಂಬುದು (ವಿವೈವಿ. ೬೩). [ಒಳ? ೬ ಸೀರೆ] 
ಒಳೆಸುಂಕೆ (ನಾ). ಒಳನಾಡಿನಲ್ಲಿ ಬೀಳುವ ಸುಂಕ (ಪತ್ರಿನಿ. ೩೬). 
[ಒಳ (ಆ ಒಳಗು) ಸುಂಕ) 
ಒಳೆಸುದ್ದಿ (ನಾ). ಹೊರಗಿನವರಿಗೆ ತಿಳಿಯಲು ಸಾಧ್ಯವಿಲ್ಲದ ಸುದ್ದಿ; 
ಗುಟ್ಟು (1nside-information. ಇಂಕನಿ). 
[ಒಳ (£ ಒಳಗು) + ಸುದ್ದಿ) 
ಒಳೆಸುರಂಗ (ನಾ). ಬೆಟ್ಟ ಮೊದಲಾದುವುಗಳಲ್ಲಿ ಕೊರೆದು ಮಾಡಿದ 
ಗುಪ್ತಮಾರ್ಗ: ನೀರು ತುಂಬುವ ದಿಡ್ಡಿಯೊಳಸುರಂಗ ದ್ವಾರ ತೋಣಕಿತು 
ಕಣ್ಣೆ ಕೌತುಕವ (ಕಂನವಿ. ೧೧-೧೩೭). 
[ಒಳ (೮. ಒಳಗು) + ಸುರಂಸ್ಕ) 
ಒಳಸುರ್ಕು (ಕ್ರಿ). ೧. ಒಳಗೇ ಸುಕ್ಕಾಗು; ಮುದುರಿಕೊಳ್ಳು. 
೨. ಅಂಜಿಕೆಯಿಂದ ಹಿಂಜರಿ : ಬರ್ಪ ಸೊರ್ಕಿದಾನೆಯಂ ಕಂಡು ವೀರ 
ಕೊಳಸಾರೆ ಗಟಿಪರೊಳಸುರ್ಕೆ (ಧರ್ಮಾಮೃ. ೧೩-೫೩). 
[ಒಳ (ಆ ಒಳಗು) + ಸುರ್ಕು;) 
ಒಳೆಸುಳಿ (ನಾ). ೧. ಒಳಗಿನ ಸುಳಿ: ಹೊಕ್ಕುಳ ಎಂಬುದು ಕೆಲವು 
ಅಕ್ಷರಗಳಿಗೆ ನಡುವೆ ಬರುವ ಒಳಸುಳಿ (ಸಂ ಶೊ ಧ. ೧೧). ೨. ಗದಾ 
ಯುದ್ಧದಲ್ಲಿ ಒಂದು ವರಿಸೆ : ಹೊಯ್ದಕೊಡ್ಡಿದ ರಣದ ಮೊನೆಯಲಿ 
ಹಾಯ್ದರೊಳಸುಳಿ[ಪಾಠಾಂ. ಸಜ] ಯಿಂದ ಕಳೆದರು ಕಾಯ್ದು ಹೆಣಗಿದ 
ರುಪ್ಪರಕೆ ಜಾಜಕಿದರು ಪಡಿತಳಕೆ (ಕುವ್ಯಾಆ. ೭-೩೫). "ಒಳಸಣಕೆ? ಪರಾ. 
[ಒಳ (೮೮ ಒಳಗು) + ಸುಳ್ಳಿ (£ ಸುಲ್ಯಿ)] 
ಒಳೆಸೂತ್ರ (ನಾ). ಒಳಗಿನ ಸಂಬಂಧ; ಅಂತರಂಗ ಸಂಬಂಧ: 
ಜನುಮಕು ಮರಣ ಕು ಒಳಸೂತ್ರ ಇರುವುದ ಕಂಡಾಗ ಇತಿಮಿತಿ 
ಯಾಯ್ತಿನಗೆ (ಸಖೀಗೀ. ೧೫-೨೧೩). [ಒಳ (ಆ ಒಳಗು) + ಸೂತ್ರ] 
ಒಳಸೂಅಕೆ (ನಾ). ಒಳಗೇ ಆಗುವ ಸೂರೆ; ಗುಪ್ತವಾಗಿ ನಡೆ 
ಯುವ ಲೂಟ. "ಒಳಸೂಆ3ೌಗ? ಪರಾ. 
[ಒಳ (೮. ಒಳಗು) * ಸೂಜಿ) 


೧೨೭೫ 


10 


5 


25 


ಒಳಹಂದರೆ 


ಒಳಸೂಜಕೆಗೆ (ನಾ). ಒಳಗಿಂದೊಳಗೇ ಲೂಟಮಾಡುವವನು : 
ಕವಿದುದೊಳಸೂಟಕಗರು ಕೋಟಿಯ ತವಕಿಗರು ಗುಜುಗುಜಿಸೆ ಬಿಗಿದವು 
ಭವನ ಭವನ ಕವಾಟತತಿಗಾಳಾಯ್ತು ಗಜನಗರೆ (ಕುವ್ಯಾಕ. ೧-೬). 
[ಒಳಸೂಜಕಿ + -ಗ್ಯ] 
ಒಳಸೆರಗು (ನಾ). ಒಳಗೆ ಮಾಡಿಕೊಂಡು ಉಡುವ ಸೆರಗು; 
ಉಡುಸೆರಗು (13). 
[ಒಳ (೮ ಒಳಗು) * ಸೆರಗ್ಳು (ಆ ಸೆಅಂಗು)] 
ಒಳಸೆಳೆತ (ನಾ). ಒಳಗಿನ ಆಕರ್ಷಣೆ, --ಪ್ರಭಾವ : ನಮ್ಮ ಜೀವನ 
ದಲ್ಲಿಯೇ ಉಂಟಾಗುತ್ತಿರುವ ರಾಷ್ಟ್ರೀಯ, ರಾಜಕೀಯ, ಸಾಮಾಜಿಕ 
ಜಾಗೃತಿಯ ಒಳಸೆಳೆತದಿಂದಲೂ ನಮ್ಮ ಸಾಹಿ ತ್ಯ ವು... ಹೊಳಪು 
ಗೊಳ್ಳುತ್ತಲಿದೆ (ತಿಡುಗು. ೯). [ಒಳ (೮ ಒಳಗು) + ಸೆಳೆತ] 
ಒಳಸೇದು (ಕ್ರಿ). ಒಳಗೆ ಎಳೆದುಕೊಳ್ಳು ; ಒಳಗೇ ತಡೆದು ನಿಲ್ಲಿಸು: 
ಎತ್ತಿ ಮಗನಂ ಬಿಗಿಯಪ್ಪಿ ಫೊದಲಟ್ಡ ಕಣ್ಮನೀರ್ಗಳನೊಳ[ಸೇದಿ] 
(ಪಾಕಾಂ. ಸೋಗೆ] ತಾಂ ಪರಸಿ (ಕಾದಂಉ. ೫೦೬). 
[ಒಳ (ಆ. ಒಳಗು) 4 ಸೇದ್ಯು (ಆ ಸೇಂದು)] 
ಒಳಸೇರು (ಕ್ರಿ). ಒಳಗೆ ಹೊಗು; ಪ್ರವೇಶಿಸು: ಊದಲು ಬೂದಿ 
ಒಳಸೇರಿ ಬಾಯಾಜ್‌ ಹೊ ೀದು.ದನು ಕಂಡೆ (ಸರ್ವಜ್ಞ, ೧೯೭೬); 
ತರಕಾರಿಗಳನ್ನು ಕತ್ತರಿಸುವಾಗಲೂ ಹೊರಗಿನಿಂದ ಅಣುಗಳು ಒಳಸೇರ 
ದಂತೆ ಜಾಗರೂಕತೆ ವಹಿಸಬೇಕು (ಅಡುಸಾ, ೮೫); ನಿಂತಲ್ಲೆ ನಿಲ್ಲುವುದೆ 
ನೀರು? ಕೈಚಾಚಿ ಹರಿಯುವದು, ನೆಲದ ಒಳಸೇರುವದು (ನೆಲಮು. ೧೫). 
[ಒಳ (ಆ ಒಳಗು) ಸೇರು] 
ಒಳೆಸೊಗ (ನಾ). ಒಳಗಿನ ಸುಖ; ಅಂತರಂಗದ ಸಂತೋಷ: 
ನುಡಿಗೆ ಬಾರದ ಚೆಲುವಿನೊಳಸೊಗದ ಸಂಗಮವ ಬಿತ್ತರಿಸುತಿದೆ 
ವೇಣುಗಾನಲಹರೀ (ಮಲೆದೇ. .೩೪-೯). 
[ಒಳ (೮. ಒಳಗು) + ಸೊಗ] 
ಒಳೆಸೋರ್‌ (ಕ್ರಿ). ೧. ಹಿಂದೆಗೆ; ಹಿಮ್ಮೆಟ್ಟು: “ಒಳಸೋರ್ದು 
ದೆಂದುಂ... ಪಾರೆಗೈಯ್ಕೆ ೦ದುಂ - ಈ ೧ ಅಪಸರಣಕ್ಕೆ ಪೆಸರ್‌” 
(ಕಶಸಾ. ೩೧-೬೫೯) ; ಎಂತಿದಿರಾಂತೆಯಂತೆ ಕಲಿಯಾಗೊಳಸೋರದಿರ್‌: 
(ಪಂಪಭಾ. ೧೦-೯೮); ಒಳಸೋರದೆ ಚಿಂತಿಸದಾಂತಿಜಿಗುಮಾಗುಮಿಜಕಿವ 
ಬೆಡಂಗಂ (ಗದಾಯು. ೧-೧೫) ; ಮಹಾವಾದಿಗಳಾಸ್ಥಾನಡೊಳ್‌' ಕುಂದಿ 
ಕುಹಿದೊಳಸೋರ್ದು . .. ಮಿಡುಕದಿರ್ಪರ್‌ (ಧರ್ಮಾಮೃ. ೯-೪೪ ವ); 
ಶಂಭುವೆಂದು ಬಹುಬಾಣದಿನೆಚ್ಚೊಡೆ . . . ಸೆಳೆದೀಳ್ಹು ಕೊಂಡೊಡಂ ತಿಳಿ 
ವೊಳಸೋರ್ದು (ಪಾಠಾಂ. ಸಾರ್ದು]ದಕ್ಕಟ ಪುರಾಕೃತ ಕರ್ಮದ ಪೆರ್ಮೆ 
ಯೆಂತುಟೊ (ಶಬಶಂ. ೪-೧೧೫). ೨. ಜರಿದು ಬೀಳು; ಕೆಳಗೆ ಕುಸಿ: 
ತಿಳಿವುವೊಳಸೋರ್ದುದುರು ಕಳೆಗುಂದಿತಾನನಂ (ಕುಮಾ ಪು. ೩-೬೩); 
ಇಳೆಗೆ ಪಟಗಾಲದಂಬರಮಂಬರಮೊಳಸೋರ್ಗುಂ ಬೀಟ್ಲುಮೆಂದು 
ಧಾತ್ರಂ ಬಲ್ಪಿಂದಳವಡೆ ಬೆಟ್ಟಿದ ಬೆಳ್ಳಿಯ ಮೊಳೆಗಳೆನಲ್‌ ತೊಳಗಿ 
ಬೆಳಗಿದುವು ತಾರಗೆಗಳ್‌ (ಜ ಗವಿ.ಗಿ೬೯೯). ೩. ಮರೆಯಾಗು; 
ಅಡಗು : ಅಸುರರನಾಸುರಂ ಮಸಗಿ ತಿಂಬ ಬಳಾರಿ... ಕುಜಿವಿಂಡ 
ನೆಯ್ದಿ ಮೆಯ್ವೆಸಮೊಳಸೋರ್ವಿನಂ ಪಿಡಿದು ಗುಕ್ಕಿಸಲಾಜಳೆ (ಸಮಪ. 
೯-೧೧೨); ಯಜ್ಞದತ್ತೆ ಮೆಲ್ಲನೊಳಸೋರ್ದುಸಿರದಿರ್ಪುದುಂ (ಧರ್ಮಾಮೃ. 
೮-೮೦). [ಒಳ (ಆ. ಒಳಗು) + ಸೋರ್‌] 
ಒಳಹಂದರ (ನಾ). ಒಳಗಿನ ಚಪ್ಪರ, ಹೊದಿಕೆ: ಪ್ರತಿಯೊಂದು 
ರಾಜಕೀಯ ಕಲಹದ ಹಿನ್ನೆಲೆಯಾಗಿ ಒಳಹಂದರವಾಗಿ ಒಂದು ವರ್ಗ 
ಕಲಹವು - ಅರ್ಥಿಕ ತಿಕ್ಕಾಟವು - ಇದ್ದೇ ಇರುತ್ತದೆ (ಮಾವಾದ. ೯೮). 
[ಒಳ (ಆ. ಒಳಗು). + ಹಂದರ (೮ ಸಂದರ್‌)] 


ಒಳಹದುಳ 


ಒಳಹದುಳ (ನಾ). ಒಳಗಿನ ಕ್ಲೆಮ್ಮದಿ; ಕ್ಷೇಮ (?) : ನಲ್ಲತೆಯ ರಸ 
ವೆರೆಸು ಬಳೆಸಿ ಪೇಳಿದನು ಒಳಹದುಳವನು ಹದಮಾಡಿ... ಪೀರ ಮುದ್ದ 
ಣನು (ಗರಿ. ೧೭-೧೫). [ಒಳ (ಆ ಒಳಗು) * ಹದುಳ (೮. ಪದುಳ)] 
ಒಳಹರಿ (ನಾ). ಒಳಗಿನ (ನೀರಿನ) ಹರಿ, --ಕಾಲುವೆ: ಮಾಟ 
ಕೂಟವೆಂಬ ಹೊಲದಲ್ಲಿ ಪಾಪಪುಣ್ಯವೆಂಬ ಬೀಜದ ಬಿತ್ತಿಕೆಲ್ಲ ತಂಗಾಲಕ್ಕೆ 
ಬೆಳೆದು ಮಳೆಗಾಲಕ್ಕೆ ತಗ್ಗಿ ಹೊಲದೆ ಒಳಹರಿಯಲ್ಲಿ ಜಲ ನಿಂದು 
ಹೋಯಿತ್ತು ಮತ್ತೆ ಹೊಲದ ಹೊಲಬಿಲ್ಲ (ಮೋಳಿಮಾ. ೧೦೪-೪೧೩). 
[ಒಳ (ಆ ಒಳಗು) + ಹರ್ಕಿ (೮ ಸರ್ಯಿ)] 
ಒಳಹರಿವು (ನಾ). "ಒಳಕ್ಕೆ ಹರಿಯುವುದು? (180%. ಇಂಕನಿ). 
[ಒಳ (೮. ಒಳಗು) + ಹರಿವು (ಆ ಪರಿವು)] 
ಒಳಹಾದಿ (ನಾ). ಒಳದಾರಿ; ಹತ್ತಿರದ ದಾರಿ: ಸಂಗೀತಪ್ರಪಂಚ 
ದಲ್ಲಿ ಕೀರ್ತಿಗೆ ಒಳಹಾದಿಗಳಿಲ್ಲ (ಸಂಗೀತ, ೪1, ಪೀಠಿಕೆ). 
[ಒಳ (ಆ ಒಳಗು) 4 ಹಾದಿ (೮ ಪಾದಿ)] 
ಒಳಹಾಯಿಕೆ (ನಾ). “(ನೀರನ್ನು) ಒಳಹಾಯಿಸುವ ಸ್ಥಳ (Intake. 
ಇಂಕನಿ). [ಒಳ (ಆ ಒಳಗು) + ಹಾಯಿಕೆ] 
ಒಳಹು "ಒಳವ್ಯು? ನೋ. 
ಒಳಹುಗು "ಒಳವೊಗು' ನೋ. 
ಒಳೆಹುಯ್‌ "ಒಳಪೊಯ್‌' ನೋ. 
ಒಳಹುರಿ (ನಾ). ಒಳಗಿನ ತಂತು, ಎಳೆ: ಬಿಲ್ಲೇ ಕಳಚಿದೆ ಕೈಯಿಂದ, 
ಹೆದೆ ಹರಿದಿದೆ ಒಳಹುರಿಯಿಂದಕ್ಕೆಗಳಹಿಡಿತವೆ ಸಡಿಲಾಗಿ, ಎನಿಸಿದೆ ಆಗದು 
ಒಂದಾಗಿ (ಅರಳು. ೧೯೭-೩). [ಒಳ(ಆ. ಒಳಗು) + ಹುರ್ಕಿ (೮ ಪುರ್ಕಿ)] 
ಒಳಹುರುಳು (ನಾ). ಒಳಗಿನ ತಿರುಳು, ಮರ್ಮ: ತನ್ನ ತಾ 
ತಿಳಿಯದ ಆ ಜ್ಞಾನ ಅಜ್ಞಾನ ಒಳಹುರುಳ ತಿಳುವಳಿಕೆ ಎಂತಾದೀತು? 
(ಮುಕ್ತಕಂ, ೩-೧೪). [ಒಳ (ಆ ಒಳಗು) + ಹುರುಳು (೮ ಪುರುಳ್‌)) 
ಒಳೆಹೊಗಿಸು "ಒಳವುಗಿಸು' ನೋ. 
ಒಳಹೊಗು "ಒಳವೊಗು' ನೋ. 
ಒಳಹೊಟ್ಟೆ (ನಾ). ಹೊಟ್ಟೆಯ ಒಳಭಾಗ; ಜಠರ: ಕೋಷ್ಕಃ, 
ಅಂತರ್ಜಕರಂ- ಒಳಹೊಟ್ಟಿ ? (ಸಿದ್ಧಾಂತಿ. ೩೩೦). 
[ಜಳ (ಆ. ಒಳಗು) + ಹೊಟ್ಟಿ (ಎ ಪೊಟ್ಟಿ)] 
ಒಳೆಹೊಡೆತ (ನಾ). ೧. ಒಳಗಿಂದೊಳಗೇ ಪೆಟ್ಟುಕೊಡುವಂತಹದು; 
ಒಳಗುದ್ದು ; ಮುಸುಕಿನ ಏಟು; ಹುಚ್ಚಾಟಗಳು ಹೆಸರಿಗೆ ಹುಚ್ಚಾಟ 
ಗಳಾಗಿದ್ದರೂ ಅವು ಒಳಹೊಡೆತದವಿರುವುದೇ ಹೆಚ್ಚು (ತಿಡುಗು. ೪ 
ಏರಿಕೆ). ೨. ಗುಪ್ತವಾಗಿ ಕೊಡುವ ಲಂಚ: ನೂರಿನ್ನೂರು ಒಳ 
ಹೆೊಡೆತನಿದ್ದದ್ದೇ (ದಾಸಹು. ೫೭). 
[ಒಳ (ಆ ಒಳಗು) * ಹೊಡೆತ (ಆ ಪೊಡೆತ)] 
ಒಳಹೊಯ" "ಒಳಪೊಯ್‌' ನೋ. 
ಒಳಹೊರಗು "ಒಳಹೊಖಗು' ನೋ. 
ಒಳಹೊರಗೆ "ಒಳಹೊಲಗೆ'*ನೋ. 
ಒಳೆಹೊಲಗು, ಒಳಹೊರಗು (ನಾ).೧. ಒಳಗಡೆ ಮತ್ತು ಹೊರಗಡೆ. 
೨. ಅಂತರಂಗ ಮತ್ತು ಬಹಿರಂಗ: ಒಳಗೆ ಶೋಧಿಸಿ ಹೊಜಗೆ ಶುದ್ಧ 
ವಿಸಿ ಒಳಹೊಟಗೆಂಬ ಉಭಯ ಶಂಕೆಯ ಕಳೆದು (ಮಹಾದೇ. ೮-೧); 
ಸದ್ಭಾವ ಪ್ರಕಾಶಿಸಲು ಒಳ ಹೊಜಗೆಂಬುದಿಲ್ಲ (ಅದವ. ೧೧೬). 
ಒಳಹೊರಗು: ಅಪ್ರತಿಭಳಪ್ಪಳೇನ್‌ ಅಸುರೇಂದ್ರನೊಳಹೊರಗು 
ಮೇಲ್‌ಕೆಳಗುಗಳನರಿತವಳ್‌? (ಶ್ರೀ ರಾಮಾ. ೭೪೪-೨೭೯) ; ಹೊತ್ತು 
ಮುಣುಗಿತ್ತಾಗ ಕತ್ತಲೆ ಒಳಹೊರಗು ಗೊತ್ತಾಗದು ಏನು ಎಂತಾಯ್ತು 
(ಸಿದ್ಧಪು. ೪-೩೪). [ಜಳ (ಐ ಒಳಗು) + ಹೊಣಗು (ಲೈ ಪೊಣಗು)] 


೧೨೭೬ 


13 


25 


30 


45 


ಒಳುಗಾಡು 


ಒಳೆಹೊಲಗೆ, ಒಳಹೊರಗೆ (ಅ). ೧. ಒಳಗೆ ಮತ್ತು ಹೊರಗೆ. 
೨. ಅಂತರಂಗ ಬಹಿರಂಗಗಳಲ್ಲಿ: ಎನ್ನ ಜ್ಞ್ಞಾನದಲ್ಲಿದ್ದ ಮಹಾಲಿಂಗ 
ವನು ಎನ್ನ ಸರ್ವಾಂಗದೊಳಹೊಜಗೆ ತೆಜಹಿಲ್ಲದಳವಡಿಸಿದ ನಮ್ಮ ಶ್ರೀ 
ಗುರುಲಿಂಗದೇವ (ಮಹಾದೇ. ೬-೧). ಒಳೆ ಹೊರಗೆ: ಕೂಸು ಇದ್ದ 
ಮನಿಗೆ ಬೀಸಣಿಗೆ ಯಾತಕ್ಕ ಕೂಸು ಕಂದಯ್ಯ ಒಳಹೊರಗೆ ಆಡಿದರ 
ಬೀಸಣಿಕೆ ಗಾಳಿ ಸುಳಿದಾವು (ಹಳ್ಳಿಯ. ೭೫). ' 
ಒಳಹೊರಗೆಮಾಡು - ಶತಪಥಹಾಕು; ತಿರುಗು: ಅವನೂ 
“ ರಾಯರು ಸತ್ತರೂ ದೇವರ ನಾಮೋಚ್ಚಾರ ಮಾಡಲಿಕ್ಕಿಲ್ಲ? ಎಂದು 
ಗುಡುಗು ಹಾಕುತ್ತ ಒಳಹೊರಗೆಮಾಡುತ್ತಿದ್ದ (ನಿರಾಧ. ೬೫). 
[ಒಳ್ಳ (ಆ ಒಳಗೆ) *- ಹೊಗೆ (ಆ ಪೊಜಗೆ)] 
ಒಳೆಲಸು (ಕ್ರಿ). ಅರಚುವಂತೆ ಮಾಡು: ಅದುಂ ಬಿಡದೊಳಟಃಸುವ 
ನೋವನಾಗಳೆ ಕಿಡಿಕುಂ (ಖಮದ. ೨-೧೧೨). [ಒಳಣು + -ಇಸ್ಕು] 
ಒಳೆಮಿ, ಒಳರ್‌ (ಕ್ರಿ). ಕೂಗು; ಅರಚು; ಹುಯ್ಯಲಿಡು : “ಒಳಜು- 
ರಾವೇ (ಶಬ್ದಮಾಡು) ೨ (ಶಮಧಾ) ; ಕೊಂದಪ್ಪನೆಂದೊಳಜಕಿ ಪುಯ್ಕ 
ಲಿಡೆ(ವಡ್ಡಾ ರಾ. ೧೨೪-೨೩) ; ಭಯಂ ಬೆರಸೊಳಜಕೆ (ಪಂಪಭಾ. ೫-೯೧); 
ದುಃ ಖಂಬಟ್ಟೋವೊಯ್ಕೆ ಂದೊಳಖುತ್ತಿರ್ಪರ್‌ (ಧರ್ಮಾಮೃ. ೬-೧೭೭); 
ಹಂತಿಯ ದಾಯದೂಟಕೆ ಖುಣಿಗಳಾದೆವೆ ಶಿವಶಿವಾ ಎಂದೊಳಜಕಿತಖಿಳ 
ಬಲ (ಕುವ್ಯಾಕ. ೧೩-೧); ಒಳೆ ರ್ಶ: ಏನುಮಂ ನೆರೆಯೆ ಪೇಳಂ 
ವ್ಯಂಗೃಮೆಂದಾ ಒಗಂಟೊಳರ್ವಂ (ಸಂಸಪ. ೧೯-೪). 
(ದೇ. ॥ ತಮಿ. ಮಲ. ಉಳಜು] 

ಒಳೆಯುಗುದಿಗೆ (ನಾ). (ಕಾವಲುಗಾರ) ಕುಟ್ಟಿ ಶಬ್ದಮಾಡಲು 
ಉಪಯೋಗಿಸುವ ದೊಣ್ಣೆ; ಕಾವಲುಗಾರನ ದೊಣ್ಣೆ : ಹೊಡೆವ 
ಹೆಬ್ಬರೆ ಜಾವಗಹಳೆ ತಂಬಟಿಗಳ ಕಡುರವ ಪೊಳಜುಗುದಿಗೆಯ ಜಡಿವ 
ದನಿಗಳಿಂದ ತಳವಾಣರುಗಳ ಪಡೆ ತಿರುಗುವುದು ದುರ್ಗದಲಿ (ಕಂನವಿ. 
೧೧-೧೪೧). [ಒಳಜು + ಗುದಿಗೆ] 

ಒಳಾಗ್ರ (ಗು). ೧. ಒಳನಾಡಿನಲ್ಲಿ ಬೆಳೆಯುವ; ಸ್ಥಳೀಯ: 
(ಒಳಾಗ್ರದ' ಅಡಕೆ; ಒಳಾಗ್ರದ ಬಾಳೆ (ರೂಢಿ). (ನಾ). ೨. ಮನೆಯ 
ಒಳಭಾಗ. [ಒಳ (೮ ಒಳಗು) + ಆಗ್ರ) | 

ಒಳಾಯ (ನಾ). ೧. ಒಳಗಿನ ಆವಾರ, ಹಜಾರ: ರಾಜಾರಾಮನ 
ತಂಗಿಯನ್ನೂ ಸ್ವಾಗತಿಸಿ ಒಳಾಯದ ಒಂದು ಕೊಠಡಿಗೆ ಕರೆದೊಯ್ದರು 
(ನಡೆದಾ. 11, ೯೪೨). ೨. (ಕಟ್ಟಡದ) ಒಳಗಿನ ಅಳತೆ; ಒಳ 
ಉಸುಲು (ಉಕ): ಈ ಮನೆಯ ಒಳಾಯವೆಷ್ಟು (ರೂಢಿ). 

[ಒಳ (೮ ಒಳಗು) *- ಆಯ್ಕ] 

ಒಳಿಗ (ನಾ). ತಲೆಮರೆಸಿಕೊಂಡು ಸುಳಿದಾಡುವವನು (ಕಿ). 

ಒಳಿತ್ತು "ಒಳ್ಳಿತ್ತು' ನೋ. 

ಒಳಿತ್ತು "ಒಳ್ಳಿತ್ತ್ಯ' ನೋ. 

ಒಳಿಪುಣುಶೆ (ನಾ). ಒಂದು ಸ್ಥಳದ ಹೆಸರು: ಒಳಿ ಪುಣುಶೆಯೆ 
ಅಳರಿಯ ಕಿಜುಕೆಆ್‌ಯೆ ಅಂತೆ ಪೋಗಿ ಕಲ್‌ ಕುಪ್ಪೆಯೆ ಅನ್ನೆ ಪೋಗಿ 
(ಮೈಆರಿ. ೧೯೧೯, ೬೪-೬೯ ; 900). [ಒಳಿ? + ಪುಣುಶೆ (ಎ ಪುಣಿಸೆ)) 

ಒಳಿರ್‌ "ಉಳ್ಳ್‌' ಪರಾ. 

ಒಳು "ಒಳ್ಳ್‌'. ನೋ. 

ಒಳುಗಂಪು "ಒಳ್ಗಂಪು' ನೋ. 

ಒಳುಗನ್ನಡ "ಒಳ್ಗನ್ನಡ' ನೋ. 

ಒಳುಗಾಡು (ನಾ). ಕಾಡಿನ ಒಳಭಾಗ; ವನಾಂತರ: ಸಲೆ ಪಜ್ಜೆಯ 
ನಿಡೆ ನಾಂಟು ವ ಮೊನೆಮುಳ್ಳಿನಿಂದೊಳುಗಾಡೆಸೆದುದೇನೆಂಬೆ (ಕಂನವಿ. 

[ಒಳ್ಳು (ಆ ಒಳಗು) + ಕಾಡ್ಕು] 


[1] 


೧೮-೪ ೬). 


ಒಳುಗಾರ್ತಿ 


ಒಳುಗಾರ್ಶಿ (ನಾ). ಒಲುಮೆಯವಳು; ಪ್ರೀತಿಯವಳು: ತುಂಬು 
ಜವ್ವನಕೆ ಕೈನೀಡಿ ನಂಬಿಸಿ ನೆಆಕೆ ರಂಗಯೆಂಬೊಳುಗಾರ್ತಿಯ ಕಾಂಬುದ 
ದೆಂದುವಂದಪುದೊ (ಶತಸಾಂ. ೩೨-೬೯). [< ಒಲಗಾರ್ತಿ?] 
ಒಳುಗುಂದು (ಕ್ರಿ). ಅಂದಗೆಡು; ಸೊಗಸು ಕಡಮೆಯಾಗು: 
ಮಂಗಳವೇ ಮಜ್ಜನವೆನಗೆ ವಿಭೂತಿಯೇ ಒಳು[ಪಾಠಾಂ. ಒಳ]ಗುಂದ 
ದರಿಸಿನವೆನಗೆ ಕಾನಿ ೭೯). [ಒಳು (ಆ ಒಳ್ಳೆತ್ತ್ಯು) * ಕುಂದ್ಕು) 
ಒಳುಗುಣ "ಒಳ್ಳುಣ' ನೋ. 
ಒಳುಗೂಟ (ನಾ). ಬಳ್ಳಿ ಯ ಕೂಟ; ಹಿತವಾದ ಸಂಯೋಗ: ಕಳೆ 
ಪೆರ್ಚಿ ಕೂಡುವಿನಿಯಳ 'ಒಳುಗೊಟಿದಂತೊಲಿಸುತಿದೆ ನಿನ್ನಯ ಸವಿದಳೆದ 
ಮೆಲ್ಲುಡಿಯ ವಿಳಾಸ (ಕುರಾಸಾಂ. ೧-೫೯). 
[ಒಳು (ಆ ಒಳ್ಳೆತ್ತ್ಯು) * ಕೂಟ] 
ಒಳುಗೆಸೆಯು "ಒಳ್ಳೆ ಸರ್ಜ್‌' ನೋ. 
ಒಳುಗೊಂಬು "ಒಳ್ಗೊಂಬು' ನೋ. 
ಒಳುಗೊರಳು (ನಾ). ಒಳ್ಳೆಯ ಕಂಠ; ಮಧುರವಾದ ಕಠ: ಸುಳಿ 
ನಾಭಿಯೊಳು ಪುಟ್ಟ ಮೆಲ್ಲೆದೆಯೊಳು ಬೆಳೆದೊಳುಗೊರಳೊಳು ಪ್ರಾಯ 
ವಡೆದು . . . ಬಾಯ್ದೆ ಆಕಿಗಿಳಿದು ಮೋಹಿಸಿದುದಾಳಾಪ (ಭರಚ. ೧೧-೧೩). 
[ಒಳು ಚ ಒಳ್ಳಿತ್ತು,) + ಕೊರಳು (ಆ ಕೊರಲ್‌)] 
ಒಳುದಿವಸ (ನಾ). ಒಳ್ಳೆ kt ದಿನ; ಶುಭದಿವಸ: ಬಳಿಕಲನಿಬರೆ ಮತದಿ 
ESE ಯರೌವರಾಜ್ಯದ ಲಲಿತಪಟ್ಟವ ಕಟ್ಟದನು 
(ತೊರರಾ. ೨-೧-೭). [ಒಳು ಸೆ ಒಳ್ಳಿತ್ತು;) * ದಿವಸ] 
ಒಳುದೊಡೆ "ಒಳೊಡ್ಕೆ' ನೋ. 
ಒಳುನುಡಿ "ಒಳ್ನುಡಿ' ನೋ. 
ಒಳುನುಡಿಕಾಅ "ಒಳ್ಳುಡಿಕಾಆ' ನೋ. 
ಒಳುನೋಟ «ಒಳ್ಳೋಟ' ನೋ. 
ಒಳುಪು "ಒಳ್ಳು? ನೋ. 
ಒಳುಬಾಳು (ನಾ). ಒಳ್ಳೆಯ ಜೀವನ; ಉತ್ತಮವಾದ ಬದುಕು: 
ಬಯಲನೊಂದು ಗುಡಿಗೊಳಿಸುತಿಹಳು ಒಳುಬಾಳ ಹರಕೆ ಎಂದು 
(ಸೂರ್ಯಪಾ. ೬೪-೮). [ಒಳು(£ ಜಳ್ಳಿತ್ತು,)4 ಬಾಳ್ಕು( ಬಾಯ್‌) 
ಒಳುಮಾಟಿ (ನಾ). ಒಳ್ಳೆಯ ಕೆಲಸ; ಪುಣ್ಯದ ಕಾರ್ಯ: ವರಕೃಪಾ 
ರೋಕೆನನೆ ಲಗ್ನಂ ಶರಣರೊಳುಮೂಟನೆ ಮುಹೂರ್ತಮವರ ಹರಕೆಯೇ 
ಸರ್ವ ಬಲವಂತಾಗಿ ಬಸವಂಗೆ (ಬಸಪು. ೪-೪೬). 
[ಒಳು (ಆ ಒಳ್ಳಿತ್ತು) 4 ಮಾಟ] 
ಒಳುಮೊಗ ಹಾಗ” ನೋ. 
ಒಳುವಣ್ಣ " ಒಳ್ಳಣ್ಣ' ನೋ. | 
ಒಳುವರ್ಣ (ಹಾ. "ಒಳ್ಳಿ ಯ ಬಣ್ಣ : ಅದೊ ಕರ್ಣದಲ್ಲಿ, ಒಳುವರ್ಣ | 
ದಲ್ಲಿ ಸ್ವರವರ್ಣವಲ್ಲಿ ಆರಳಿ (ಹೃ ದಸ. ೪೯-೧೭). 
[ಓಳು (ಆ ಒಳ್ಳಿತ್ತು) * ವರ್ಣ] | 
ಒಳುವಸರ (ನಾ). ಒಳ್ಳೆಯ ಬಟ್ಟಿ; ಉತ್ತಮವಾದ ವಸ್ತ್ರ: ಪಳಿಯ | 
ಪಟ್ಟಿಯ ದುಕುಲದ ESE ಳು ಎ ಮಜಕಿದವು. 
ವಾಸ ೩-೮೦). [ಒಳು (ಆ ಒಳ್ಳಿತ್ತು ಬಿ * ಪಸರ] 
ಒಳುವಾತು "ಒಳ್ವಾತು' ನೋ. | 
ಒಳುವು "ಒಳವ್ರು' "ಫೋ. : 
ಒಳುವೆಂಗೂಸು, ಒಳುವೆಣ್ಣೂಸು (ನಾ). ಒಳ್ಳೆಯ ಹೆಂಗಸು; 
ಶ್ರೇಷ್ಠ ಳಾದ ಸ್ರೀ: *ವರಸ್ತ್ವೀ, ಮತ್ತ ತ ಕಾಮ್ಮಶಿ ನೀ ಈ ೨ ಒಳುನೆಂ, 
ಗೂಸಾ? * ಸ ಆಟ), `ಒಳುವೆಣ್ಣೂ ಸು: (ಕಿ). i 
[ಒಳು (೬ ಒಳ್ಳಿತ್ತು) + ಪೆಂಗೂಸು] | 


೧೨೭೭ 


20 


25 


30 


ತ 


140; 
| 


45 


ಒಳ್ಳೆಂಪು 


ಒಳುವೆಣ್‌ "ಒಳ್ಳೆಣ್‌' ನೋ. 
ಒಳುವೆಣ್ಣೂಸು "ಒಳುವೆಂಗೂಸು' ನೋ. 
ಒಳುವೆಸರ್‌ "ಒಳ್ತೆಸರ್‌? ನೋ. 
ಒಳುಹು "ಒಳ್ಬು' ನೋ. 
ಒಳುಹೂ (ನಾ). ಚೆಲುವಾದ ಹೂವು: ಸಲೆ ಸುದಾಮನ ಕೈಯ 
ಲೊಳುಹೂಗಳನು ಕೊಂಡಾತಂಗಭೀಷ್ಟವ ಸಲಿಸಿದನು ಮುಜಾದನು 
ಭಾರಿಧನುವನು (ನಿಭಾಗ. ೩-೨-೨೬). 
[ಬಳು (೬ ಒಳ್ಳಿತ್ತು) * ಹ್ಯೂ (ಆ ಪ್ಯೂ) 
ಒಳುಸೂಳುಮಾತು (ನಾ). ಒಳ್ಳೆಯ ಸನ: ಕಣ್ಣಾಲಿಗಳೊಳಿಹ 
ಬಾಲಕರನೊಳುಸೂಳುಮಾತಂ ಹೇಳಿಸಲು.. . ಬಲ್ಲನೆಜ್‌ ಜಾಣೆ (ಬಸಪು. 
೪೨-೪, ೫). [ಒಳು (ಆ ಒಳ್ಳಿತ್ತು NS (ಆ ಸೂಯ್ವಾತು)] 
ಒಳೊರು (ನಾ). ಒಳನಾಡಿನಲ್ಲಿರುವ ಊರು; ಪೇಟಿ ಪಟ್ಟಣಗಳಿಂದ 
ದೂರವಾದ ಊರು: ಅದೆಲ್ಲಾ ನಮಗೆ ಗೊತ್ತಿಲ್ಲ. ಎ 
ನೆರೆಹೊರೆಯವರಿಗೆ ಆಗಾಗ್ಗೆ ಹೀಗಾಗುವುದುಂಟು (ದೇವೀಚೌ. ೨೮). 
[ಒಳ (೮ ಒಳಗು) + ಊರ್ಕು (ಆ ಊರ್‌)] 
ಒಳ್ಳೆ (ಕ್ರಿ). ನರ ತೊಡಕು; ಎಲುವಿನ ಕೀಲು ತಪ್ಪು :: ಸಮುದ್ರವ 
ಹೊಕ್ಕು ಕಾಲು ಒಳೆ ದಲ್ಲಿ ಕೊಜತೆಯನಜಸುವದೆ ಆ ಸಮುದ್ರವು 
(ಬಸಹೆ. ೮೨-೨೪೫) ; ಬಡಿಯುವ ಹುರುಪಿನಲ್ಲಿ ಅವನ ಮೊಳಕೈಯು 
ಒಳೆಯಿತು (ರಕ್ತಧ್ವ. ೭೩). `[೭ ಉಳ್ಳಿ] 
ಒಳ್ಳೆ (ನಾ). ಮನೆಯ ಎರಡು ಸೂರುಗಳೂ ಕೂಡಿಕೊಳ್ಳುವ 
ಮೇಲ್ಡು ದಿ: ನೀನು ಒಳೆ ಮೇಲಣ ಕುಂಬಳ ಕಾಯಂತೆ ಎರಡು ಕಡೆಗೂ 
ಸರಿ (ರೂಢಿ). "ಒಳೆಹೆಂಚು? ಪರಾ. (2) 
ಒಳ್ಳೆ (ನಾ). ಕುದುರೆ ಹಿಂಗಾಲುಗಳ ಮೇಲೆ ನಿಲ್ಲಲಾಗದಂತೆ ಕಡಿ 
ವಾಣಕ್ಕೆ ಸೇರಿಸಿ ಕಟ್ಟಿದ ಪಟ್ಟಿ; ತಂಗುಪಟ್ಟ (ಸ್ಕಾಂಡರ್‌) : 
- *ಒಳೆಯೆಂದು ಕುದುರೆಯ ವಳೆಯುಮಂ ” (ಕಬ್ಬಿಳ್ಳೆ. ೪0). [?) 
ಒಳೆಹೆಂಚು (ನಾ). ಎರಡೂ ಸೂರುಗಳನ್ನು ಕೂಡಿಸುವ ಹೆಂಚು; 
ಡಬ್ಬಂಚು. [ಒಳ್ಳೆ + ಹೆಂಚ್ಯು (ಆ ಹಂಡ್ಯು)) 
ಒಳೆನ್‌ "ಉಳ್ಳ್‌' ಪರಾ 
ಒಳೆವು "ಉಳ್ಳ್‌ ಪರಾ. 
ಒಳ್ಳೆ "ಓಳ್ಳೆ ' ನೋ. 
ಒಳ್ಳು "ಒಟ್ಟುು' ಕೋ. 
ಒಳ್ಳೆ "ಓಳ್ಳೆ' ನೋ. 
ಒಳ್ಳೆ ಂಡೆ 3). ಒಳ್ಳೆಯ ಶೂರ; ಕಡುಗಲಿ: ತಾಗಿದ ನೆಗಟಕ್ಟೊಳ್ಳಂ 
ಸೋತರೂ ಕೊಂಡುವು ಗಾಂಡೀವ ಮುಕ್ತ ಬಾಣಗಣಂಗಳ್‌ 
(ಪಂಪಭಾ. ೫-೮೮ ವ); ಈ ಸಮರಕ್ಕೊಳ್ಳಣ್ಣಂಬರಂ ಗಣ್ಣರೇ (ಸೌಇಇ. 
1007) ; ಸಾಹಸದೊಳ್ಳಂಡನಲ್ತೆ ಬಿಜ್ಜನ ಬಂಟಂ (ಎಕ. 
೪711, ಸಾಗರ. ೧೦೯-೨೨; 1042); ಒಳ್ಳಂಡರ ಬಿರ್ದಿನ ಬಲಿಂ ಗೆಂಡು 
ದೊಲಕ್ತೊಳ್ಳೆ ಸಕದ ಸೊಬಗಾ ನಾಡ ಪೆಂಡಿರ್ಗೆ ಸಾಜಂ (ಪುಷ್ಪಪು. ೨-೨೬). 
[ಒಳ್‌, (೮. ಒಳ್ಳಿತ್ತು) + ಗೆಂಡ] 
ಒಳ್ಗೆಂಪು, ಒಳುಗಂಪು (ನಾ). ಸೊಗಸಾದ ಪರಿಮಳ; ಶ್ರೇಷ್ಠವಾದ 
ಸುಗಂಧ : -ಆಲರ್ದ ಚೆನ್ನೈಯ್ದಿಲ್ಲಳೊಳ್ಗಂಪಿನಿಂಪನಲಂಪಿಂ ತೆಗೆದೊಟ್ಟ 
ಕೊಂಡು (ಕಾದಂಉ. ೪೨೮); ಕನಕಕ್ಕೊಳ್ಳಂಪು ಸಾರ್ದಂದದೆ ತನುಲತೆ 
(ಕಾವ್ಯಸಾ. ೫೮೦). ಒಳುಗೆಂಪು: ಜಾತಿ ಪಟೀರದೊಳು ತಂಪು ತ್ರಿದಶ 
ಧರಣೇರುಹದೊಕಳೊಳುಗಂಪುಮಿರ್ಪವೊಲು (ಬಸಪು. ೧-೭) ; ಒಳುಗಂಪ 
ನೊಲ್ಲದೆ ತಳುವದೆ ದುರ್ಗಂಧಕೆಳಸುವ ನೊಣದಂತೆ (ಕುರಾಸಾಂ. ೧-೫೩). 
[ಬಳ್‌ (ಆ ಒಳ್ಳೆತ್ತು) * ಕಂಪು) 


XI-i, ೫೨-೧೩ ; 


ಒಳ ಬ 
ಗು 


ಒಳ್ಳೆಂಬ (ನಾ). ಉತ್ತಮವಾದ ಕಂಬ: ಪಳಿಕುಗಳ ಸಾಲೆಸೆವ 
ಭಿತ್ತಿಗಳ್‌ ವಜ್ರದೊಳ್ಳಂಬಗಳ್‌ (ಚೆಬಪು. ೫-೪೮). 
[ಒಳ್‌, (೮ ಒಳ್ಳಿತ್ತು) + ಕಂಬ (ಆ ಕಂಭ)) 
ಒಳ್ಳೆಜ್ಜ (ನಾ). ಒಳ್ಳೆಯ ಕೆಲಸ; ಮೇಲಾದ ಕೆಲಸ: ಊಳಿಗದ 
ಪೆಣ್ಗಳಿಗೆ ಬಿಡುಗೆಲಸಂಗಳ ಬೆಸಸಿಯಾಪಂತೆ ತಾನೊಡರಿಪುದೊಳ್ಳಜ್ಞವನು 
(ಹದಿಬ. ೮-೭). [ಒಳ (ಆ. ಒಳ್ಳಿತ್ತು) * ಕಜ್ಜ] 
ಒಳ್ಳೆ ಟ್ಟಿ (ನಾ). ಒಳ್ಳೆಯ ಕೆಚ್ಚು, — ತಿರುಳು: ಪೂರ್ವೋತ್ತರವೆರಡಜ 
ಪಕ್ಷಂಗಳೊಳ್‌ ಯುಕ್ತಿಜಾಲಂಗಳ ಸಾರಾಸಾರಮಂ ಸೋದಿಸಿ ಕಳೆದ 
ದಂಗೊಳೊಟ್ಟನೊಳ್ಳಟ್ಟಿಯಂ ಕೂರ್ತೊಳಕೊಂಡಿರ್ಪೊಳ್ಳಿನಿಂ ತತ್ತ್ವದ 
ನೆಲೆಯಟ್‌ತು (ಚಿಕವಿ. ೪-೧೦೦). 
[ಒಳ (ಆ ಒಳ್ಳಿತ್ತ್ಯು) * ಗಟ್ಟಿ] 
ಒಳ್ಳೆ ತಿ (ನಾ). ಉತ್ತಮವಾದ ಗತಿ; ಸದ್ಗತಿ : ಅಘವಶದಿಂ ನರಕಗತಿ 
ಗಿಟಿವ ಜೀವೋತ್ಕರಮುಮನೊಳ್ಳತಿಗೆ ತಪೊ ೯ ಡಾತನೆ ಕೆಳೆಯಂ 
(ಧರ್ಮಾಮೃ. ೭-೧೨೫).' [ಒಳ್ಳ್‌ (ಆ ಒಳ್ಳಿತ್ತು]) + ಗತಿ] 
ಒಳ್ಳೆದಿರ್‌ (ನಾ). ಒಳ್ಳೆಯ ಕಿರಣ; ಸೊಗಸಾದ ಕಿರಣ: ಎಳವೆಜಕಿ 
ಯೊಳ್ಳದಿರ್ಗಳ್ಗಂದೆಳಸಿದವೀಶ್ವರನ ಸನ್ನಿಧಾನದೊಳ೯(ಕಾದಂಪೂ. ೬೭೬); 
ಎಸೆವೊಳ್ಳದಿರ್ಗಳಂ ಮಣಿಮಯದೊಪ್ಪೆ ವೊಂದು ತೊಡವಂ ಪಡಿಗೊ 
ಳ್ವುದು ಕಬ್ಬಮೊರ್ಬನಾ (ಚಿಕವಿ. ೧-೧೦). 
[ಒಳ (೮ ಒಳ್ಳಿತ್ತು) * ಕದಿರ್‌] | 
ಒಳ್ಳೆ ನಸು (ನಾ). ಒಳ್ಳೆಯ ಕನಸು; ಶುಭಸ್ವಪ್ಪ: ಚಂಡ ಗಜಗಮನೆ 
* «ಎ ಕಂಡಳೀರೆಂಟುಮೊಳ್ಳನಸಿನೆಸೆವೋಳಿಯಂ (ಆದಿಪು. ೭-೨೭ ರಗಳೆ); 
ಈ ಪದಿನಾಜುಮೊಳ್ಳೆ ನಸನಂಬಿಕೆ ಕೆಂಡು (ಶಾಂತಿಪು. ೯-೨೦೯). 
[ಒಳ್ಳ್‌ (ಆ ಒಳ್ಳಿತ್ತ್ಯು) * ಕನಸು] 
ಒಳ್ಳನ್ನಡ, ಒಳುಗನ್ನಡ (ನಾ). ಒಳ್ಳೆಯ ಕನ್ನಡ; ಸತ್ತ್ವಯುತವಾದ 
ಕನ್ನಡ: ಮುನ್ನಾದ್ಕರಿನೊಕೆದೊಳ್ಳನ್ನಡ ಸುಶಬ್ದಮಣಿನಿಚಯಮುಮಂ 
(ಕವಿಕಂ. ೧೨); ಒಳ್ಳನ್ನಡದ ಕಲೆಯೊ ಕುಸುರಿಗೆಲಸದೆ ಸಿಲೆಯೊ 
(ಹೊಂಗಳು. ೧೬-೧೦). ಒಳುಗೆನ್ನಡ : ಒಳುಗನ್ನಡ ಬೆಳುಗನ್ನಡ ಪಳೆ 
ಗನ್ನಡ ದೇಶಿಯಂಗಳಾ ಕನ್ನಡಮಂ ತಿಳಿ (ಕವಿಜಿ. ೪-೨). 
[ಒಳ್ಳ್‌ (ಆ ಒಳ್ಳಿತ್ತು,) * ಕನ್ನಡ] 
ಒಳ್ಗೆ ಬ್ಬ (ನಾ). ಸೊಗಸಾದ ಕಾವ್ಯ ; ಉತ್ತಮವಾದ ಕಾವ್ಯ: ಒಳ್ಗ 
ಬ್ರ ಮುಮೊಳ್ಳುಡಿಯುಂ ಗೇಯಮುಮುರ್ಚದ ಕಡುಗಲ್ಲೆರ್ದೆಯೆರ್ದೆಯ 
ನಂಬು ಮೇಣುರ್ಚುಗುಮೇ (ಕಾವ್ಯಾವ. ೨೦೯). - 
[ಒಳ್ಳ್‌ (ಆ ಒಳ್ಳಿತ್ತು) * ಕಬ್ಬ]. 
ಒಳ್ಳೆರುಳ್‌ (ನಾ). ಒಳಗಿನ ಕರುಳು: ತೋಡುವೆನೊರ್ವನೊಳ್ಗರುಳ 
ನುರ್ವಿಗೆ (ಪಂಪಭಾ. ೯-೨೪). "ಅಳ್ಗರುಳ್‌? ಪರಾ. 
[ಒಳ] (ಆ ಒಳಗು) + ಕರುಳ್‌) 
ಒಳ್ಗೆಲಿ (ನಾ). ಒಳ್ಳೆಯ ಶೂರ; ಮೇಲಾದ ಶೂರ; ಕಡುಗಲಿ: 
ಕಲಿಯನೆ ಪಂದೆ ಮಾಲ್ಬ ಕಡುವಂದೆಯನೊಳ್ಳೆಲಿ ಮಾಟ್ಟಿ. .. ನೃಪಚಿತ್ತ 
ವೃತ್ತಿ ಸಂಚಲಂ (ಪಂಪಭಾ. ೧೨-೯೨); ಎನ್ನದೋರ್ವಲಮನತಿಕ್ರಮಿ 
ಸಲ್ಯಮಾಓಸಿ ಬಂದೊಳ್ಳಲಿ ದಲಿವಂ ಜವನಲ್ಲಿಯುಂಡಿಗೆದಂದನೋ 
(ಕಾವ್ಯಾವ. ಆ೨). [ಒಳ್ಳ್‌ (೮ ಜಒಳ್ಳಿತ್ತು,) * ಕಲ್ಮಿ] 
ಒಳ್ಳೆನಿ (ನಾ). ಒಳ್ಳೆಯ ಕವಿ: *ಒಳ್ಳವ್ಕಿ, ಬೆಳ್ಳವಿ, ಅಲಾಗವಿ” 
(ಭಾಷಾಭೂ. ೧೩೨ ಉದಾ). (ಒಳ್ಳ್‌ (ಎ. ಒಳ್ಳಿತ್ತು) + ಕವ್ಕಿ) ಚ 
ಒಳ್ಳೆ ಏನೆ (ನಾ). ಉತ್ತಮವಾದ ನೆಲ್ಲು; ಸೊಗಸಾದ ಭತ್ತ: 
ಕೆಯ್ಯೊಲಂಗಳ ಸಸ್ಮಾನಳಿಯೆಲ್ಲವೆೊಳ್ಳಟವೆಯುಂ ಪುಂಡ್ರೇಕ್ಷುವುಂ 
(ಜಗವಿ. ೯-೮೬). [ಒಳ್ಳ್‌ (ಎ ಒಳ್ಳೆತ್ತ್ಯು) * ಕಟವೆ) 


೧೨೭೮ 


10 


20 


25 


35 


45 


ಒಳ್ಳುದಿಗೊಳು 


ಒಳ್ಳಾಲ (ನಾ). ಒಳ್ಳೆಯ ಕಾಲ; ಸುಖ ಸಮೃದ್ಧಿಯ ಕಾಲ: ಎಂದು 
ಮಿಳಾತಳಂ ಬೆಳೆಯುತಿರ್ಕೊಳ್ಳಾಲಮಕ್ಕೆ (ಛಂದೋಂಬು. ೬-೧೩). 
[ಒಳ (ಆ ಜಳ್ಳಿತ್ತು,) * ಕಾಲ] 
ಒಳ್ಳಾಸೆ (ನಾ). ಒಳ್ಳೆಯ ಕಾಚ, ಚಡ್ಡಿ : ಮಹಾಶೇಷನ ಒಳ್ಳಾಸೆ 
ಯುಟ್ಟು ಸುರನರಭುಜಂಗರುಗಳಸುಗಳ್ಳೊಂಬ ಕಾಲ್ದೊಡರ್ಗಟ್ಟ ನಡೆ 
ತಂದು (ಜಿಬಫ. ೩೧೧೯). ([ಒಳ್ಳ್‌ (ಆ ಒಳ್ಳಿತ್ತು,) * ಕಾಸೆ] 
ಒಳ್ಳಾಹು (ನಾ). ಒಳ್ಳೆಯ ಕಾವಲು; ಭದ್ರವಾದ ರಕ್ಷೆ: ಆರ್‌ 
ಪೋಲ್ತಪರ್‌ ಬ್ರತರತ್ನ ಪ್ರಕರಕ್ಕೆ ಶೀಳಭಟರೊಳ್ಳಾಹುಳ್ಳನಂ ಹುಳ್ಳೆನಂ 
(ಎಕ. 11, ೩೪೫-೩೬; ಸು. 1159). 
[ಒಳ್ಳ್‌ (ಎ ಒಳ್ಳಿತ್ತು) * ಕಾಹು (ಆ ಕಾಪು)] 
ಒಳ್ಲಿಡಿ (ನಾ). ಒಳ್ಳೆಯ ಕಿಡಿ; ಪ್ರಖರವಾದ ಕಿಡಿ: ದಶರಥನೆಚ್ಚಂ 
ಸಿಡಿಲೊ [ಪಾಠಾಂ. ಲ]ಳ್ಳಿಡಿಗಳವೊಲಂಬನಂಬಟ್ಟುವಿನಂ (ಪಂ ರಾಮಾ. 
೩-೫೯) ; .ಸಿಡಿಲಿದಜುಣ್ಮುವೊಳ್ಳಿ ಡಿಯೊಳಂ ಪಡಿಯಲ್ಲೆನಲೆಯ್ದಿ ಸಾಯಕಂ 
ನಡೆ (ಜಗವಿ. ೧೫-೮). "ಅಳ್ಲಿಡಿ? ಪರಾ. 
[ಒಳ್ಳ್‌ (ಆ ಒಳ್ಳಿತ್ತ್ವು) * ಕಿಡಿ] 
ಒಳ್ಳು "ಒಟ್ಲ್ಯು' ನೋ. 
ಒಳ್ಳುಂಡಿಗೆ (ನಾ). ೧. ಉತ್ತಮವಾದ ಕಮಂಡಲು: ಉತ್ಪಲಾ 
ಪ್ತಾಶ್ಮದಿಂ ನೆಗಳ್ಲೊಳ್ಳುಂಡಿಗೆಯಾಂತ ದಕ್ಷಿಣಕರಂ ತೋಟತ್ತು 
ಯೋಗೀಂದ್ರನಾ (ರಾಜಕ. ೧-೧೩೩). ೨, ಮಿಗಿಲಾದ ಎದೆಗಾರಿಕೆ ; 
ಧೈರ್ಯ (೪). [ಒಳ್ಳ್‌ (ಆ ಒಳ್ಳಿತ್ತ್ಯು) * ಗುಂಡಿಗೈ) 
ಒಳ್ಗುಡಿ (ನಾ). ೧. ಸೊಗಸಾದ ಧ್ವಜ; ಚೆಲುವಾದ ಬಾವುಟಿ: 
ಜೈನರೊಳ್ಳುಡಿಯ ದಾಂಗುಡಿಗಳ್‌ ನಲಿದಾಡುವ ೨ ತೆ ಸುಶ್ತಿಅಸಿದುವು 
ಭೋಂಕೆನಾತನ ಪುರಾತನ ಪುಣ್ಕಫಲಪ್ರಭಾವದಿಂ (ಆದಿಪು. ೨-೬೩); 
ಓಳಿದೋರಣಮಾಯ್ತು ಹಾರದ ಪಚ್ಚೆಸಾರದ ಮಾಲೆ ಸೌಧಾಳಿಯೊಳ್ಳುಡಿ 
ಯಾಯ್ತು (ಪಂಸಭಾ. ೧೪-೧೪); ಸೊಗಯಿಸೆ ಬಹುವರ್ಣವಿವಿಧಪಟ 
' ದೊಳ್ಳುಡಿಗಳ್‌ (ಪುಷ್ಪಶು. ೧೨-೧೬). ೨. ಉಜ್ಜ್ವಲವಾದ (ದೀಪದ) 
ಕುಡಿ: ನಿಧಿಯಂ ತೋಜುವ ದೀಪಡೊಳ್ಳುಡಿ (ವಸ್ತವಂ. ೮೮). 
[ಒಳ್ಳ್‌ (ಆ ಒಳ್ಳಿತ್ತು) * ಗುಡ್ಡಿ] 
ಒಳ್ಳುಡುತೆ (ನಾ). ಒಳ್ಳೆಯ ಅಂಗಿ: ದೂಳಡರ್ದು ನಿರಿಗೆಟ್ಟು ಮಾಸಿದ 
ತನ್ನ ಒಳ್ಳುಡುತೆಯನ್ನೂ ಪುನಃ ಪುನಃ ನೋಡಿಕೊಂಡು (ಬೆಟ್ಟಅ. 
೧೧೦-೨). [ಬಳ್‌ (ಆ ಒಳ್ಳಿತ್ತು)) * ಕುಡುತೆ] 
ಒಳ್ಳುಣ, ಒಳುಗುಣ (ನಾ). ಒಳ್ಳೆಯ ಗುಣ; ಉತ್ತಮ ಸ್ವಭಾವ: 
ಉಗ್ರತೇಜಮುಮಾಯೊಳ್ಳುಣಮುಂ ಕಲಿತನಮುಮಿದೇ0.. . ಸೂತ 
ಸುತನೊಳೊಡವುಟ್ಟು ಗುಮೇ (ಪಂಪಭಾ. ೧೨-೯೮); ಒಳ್ಳಿ ನೊಳ್ಳುಣ 
ದೊಳಣ್ಮಿನೊಳಾರ್ಪಿನೊಳಾದುದೆಂದು ಪೆಂಪಾರ್ಗ್ಗಮಸಾಧ್ಮಂ (ಎಕ. 
೪11, ಶಿವಮೊ. ೧೦-೪೦; 1085). ಒಳುಗುಣ: ಆಳ್ವನೊಳುಗುಣಗಳನು 
ಪಾಡುತ್ತ (ನಿಭಾಗ, ೧೦-೨೮-೪). [ಒಳ್ಳ್‌ (ಎ ಒಳ್ಳೆತ್ತ್ತು) * ಗುಣ) 
ಒಳ್ಳುಣಿ (ನಾ). ಒಳ್ಳೆಯ ಗುಣವುಳ್ಳಿವನು: ಒದವಿದ ವೀರಭಟಭಾರ್ಗವ 
ನೊಳ್ಳುಣಿ ಹುಳ್ಳಮಾಂಕಂ (ಎಕ. ೫1, ತಿಪಟೂ. ೧೨೮-೪೩; 1202). 
[ಹಳ (ಆ ಬಳ್ಳಿತ್ತ) *- ಗುಣಿ] 
ಒಳ್ಗೆದಿ (ನಾ). ಒಳಗಿನ ಕುದಿತ ; ಮೂಕಸಂಕಟ. “ಒಳ್ಳುದಿ 
ಗೊಳು” ಪರಾ. [ಒಳ್ಳ್‌ (ಆ ಒಳಗು) + ಕುದಿ] 
ಒಳ್ಳು ದಿಗೊಳು (ಕ್ರಿ). ಒಳಗೊಳಗೇ ಸಂಕಟಪಡು, -ಚಡಪಡಿಸು: 
ವಿವಿಧ ಲಕ್ಷಣ ಲಕ್ಷ್ಯ ಕಾವ್ಯನಾಟಕಗಳ ವಿವರವನಜೀಯದೆ ಬಣಿದೆ 
ಕವಿತೆಯ ಪೇಳ್ವೆನೆಂದೊಳ್ಳುದಿಗೊಳುತಿಹ ಕವಿ ತಾ ಕೆಪಿಯಲ್ತೆ ಧರೆಗೆ 


(ನಾಗಕು. ೧-೬೨). [ಒಳ್ಳುದಿ * ಕೊಳು (೮ ಕೊಳ್ಳು) 


ಒಳ್ಳುದುರೆ 


ಒಳ್ಳುದುರೆ (ನಾ). ಒಳ್ಳೆಯ ಕುದುರೆ: ಏಳಿದಂಗೆಯಲಿಮಾಗಡೆ 
ನಮ್ಮೊಳ್ಳಾ ಳನೊಳ್ಳುದುರೆಯಂ (ಕಾವ್ಯಾವ. ೩೧೪). 
[ಒಳ (ಆ ಒಳ್ಳಿತ್ತು) *- ಕುದುರೆ] 
ಒಳ್ಳುರುಳ್‌ (ನಾ). ಚೆಲುವಾದ ತಲೆಗೂದಲು; ಸೊಗಸಾದ 
ತಲೆಗೂದಲು : ಒಳ್ಳುರುಳಂ ಸಮಜುವ ಕನ್ಶಕೆ ಕರಮೆಸೆದರ್ಳ (ಆದಿಪು. 
೭-೮). [ಒಳ್ಳ್‌ (ಆ ಒಳ್ಳಿತ್ತು,) * ಕುರುಳ್‌] 
ಒಳ್ಳುಲ (ನಾ). ಮೇಲಾದ ವಂಶ; ಸತ್ಕುಲ: ಶಂಖದೊಳ೯ ಪಾಲಕಿ 
ದಂತಿರೆ ಮಲಿನಮಿಲ್ಲದೊಳ್ಳುಲದರಸುಗಳಿರೆ ನೀನುಮಗ್ರಪೂಜೆಯನಾಂಪಾ 
(ಪಂಪಭಾ, ೬-೫೦). [ಒಳ್ಳ್‌ (ಆ ಒಳ್ಳಿತ್ತು,) * ಕುಲ] 
ಒಳ್ಳುವರೆ (ನಾ). ಉತ್ತಮನಾದ ಮಗ: ಕಾದಿಯೊಳ್ಳುವರೆನ ಪಿಡಿ 
ದರು (ಮೋಹತ. ೧೨-೩೮). ([ಒಳ್ಳ್‌ (ಆ ಒಳ್ಳಿತ್ತು,) * ಕುವರ] 
ಒಳ್ಳೂಡಾರ (ನಾ). ಸೊಗಸಾದ ಡೇರೆ, --ಗೂಡಾರ: ಸ್ಮರನ 
ಸಯಣಕೆ ಪೊಯ್ದ ನವಚಂದ್ರಗಾವಿಯೊಳ್ಳೂಡಾರದರಳಿಲೆಗಳಿನೆ . . . 
ಅಶೋಕದ್ರುಮಂಗಳ್‌ ಕರಂ ಮೆಜಕಿದುವು (ಚಿಬಪು. ೪೫-೧೯). 
[ಒಳ್ಳ್‌ (ಎ ಒಳ್ಳಿತ್ತು,) * ಗೂಡಾರ] 
ಒಳ್ಳೊಲ್‌್‌ (ನಾ). ಒಳ್ಳೆಯ ಆಹಾರ, --ಊಟ (?): ಬಿಟ್ಟರು 
ಮನಿಜಠವೆ ನೀನುಂ ಬಿಟ್ಡರುಮಂ ಕೊಲ್ವೆ ಕಲಹದೊಳ್ಳೂಲಕಿಂಗಂದೆಲ್ದಾ 
ಡಿಯೆ ಮುನಿದಿಸುವೈ (ಗದಾಯು. ೭-೫೨). (ನ ಇಲ್ಲಿ "ಕಲಹದೊಳ್‌ 
ಕೂಟಾಂಗಂ? ಎಂದೂ ಬಿಡಿಸಲು ಸಾಧ್ಯ. 
[ಒಳ್ಳ್‌ (ಆ. ಒಳ್ಳಿತ್ತು;) * ಕೂಲ್‌) 
ಒಳ್ಳೆಣೆಯ (ನಾ). ಒಳ್ಳೆಯ ಸ್ನೇಹಿತ: ತನ್ನೊಳ್ಳೆಜೆಯನನನ್ಮಜನಿಂ 
ನೆಗಟ್ಲುಂ ನನ್ನಿಯೆಂದು ಚಂದಿರನೊಲವಿಂದಂ ನಲಿವಂತಿರೆ ಕುವರನ 
ಚೆನ್ನಮೊಗಂ ಚೆಲ್ವುವೆತ್ತು ತೊಳಗಿದುದಾಗಳ್‌ (ಚಿಕವಿ. ೪-೧೫೫). . 
[ಒಳ್ಳ್‌ (ಆ ಒಳ್ಳಿತ್ತ್ತು) + ಗೆಣೆಯ (< ಗೆಳೆಯ)) 
ಒಳ್ಳೆ ಸೇಲ್‌, ಒಳುಗೆಸಲು (ನಾ). ೧. ಒಳ್ಳೆಯ ಕೆಸರು. ೨. ಹೆಚ್ಚಾದ 
ಕೆಸರು: ಕಾಳಿಂಗಗಜೆಂದ್ರ ದಾನಜಲಧಾರಾಸಾರದಿಂ ನೋಡ ಕುಂದಿದುದಿ 
ಲ್ಲೊಳ್ಳೆ ಸಾ ಸುಯೋಧನನೃಪ ದ್ವಾಕೋಪಕಂಕಂಗಳೊಳ್‌ (ಪಂಸಭಾ. 
೭-೪೧). ಒಳೆಗೆಸೆಮಿ : ೨. ಇರಬಾರದುತ್ತರಿಸಬಾರೆದೊಳುಗೆಸಜಕಿನಿಂ 
ಸುತ್ತಿ ಸೂಜಿ ನಿಭದ ದರ್ಭೆವುಲ್ಲಲ್ಲಲ್ಲಿ (ಸಾನಂಚ, ೪-೧೧೪ ರಗಳೆ). 
[ಜಳ (ಆ ಒಳ್ಳಿತ್ತು) 4 ಕೆಸಟ್‌] 
ಒಳ್ಳೆ ಳೆ (ನಾ). ಒಳ್ಳೆಯ ಗೆಳೆತನ, ಗೆಳೆಯ: ತನ್ನೊಳ್ಳೆಳೆ ತನ್ನ 
ಭಾಗ್ಯಮಾ ಚಿಕದೇವೇಂದ್ರಂ (ಅಪ್ರತಿ. ೧-೧೩). 
[ಒಳ್ಳ್‌ (ಎ ಒಳ್ಳಿತ್ತು) * ಗೆಳೆ(< ಕೆಳೆ) 
ಒಳ್ಳೆಆಕೆ (ನಾ). ಒಳ್ಳೆಯ ಕೆರೆ; ಮಿಗಿಲಾದ ಕೆರೆ: ದೆಸೆ ಮಖ 
ಧೂಮದಿಂ ದ್ವಿಜರ ಹೋಮದಿನೊಳ್ಗೆಜಕೆ ಹಂಸಕೋಕಸಾರಸ ಕಳೆನಾದದಿಂ 
ದೊಳಗೆ ವೇದನಿನಾದದಿನೆತ್ತ ಮೆಯ್ದೆ ಶೋಭಿಸೆ (ಸಂಪಭಾ. ೧೪-೫೭). 
[ಬಳ್‌ (< ಒಳ್ಳಿತ್ತು) + ಕೆಆಕಿ] 
ಒಳ್ಳೊಂಚಲ್‌ (ನಾ). ಸೊಂಪಾದ ಗೊಂಚಲು ; ಸೊಗಸಾದ ಗುಚ್ಛ: 
ತಮ್ಮೊಳ್‌ ಪಳಂಚಲೆವೊಳ್ಳೊಂಚಲಂ ಕಾಯೊಳುರ್ಕುವೆಳನೀರಿಂದಂ 
ಬನಂಗಳ್ಗಗುಂದಲೆ ನೀರೂಟಿಂ (ವರ್ಧಪಘು. ೧-೪೩). 
[ಬಳ್ಕ (ಆ ಒಳ್ಳಿತ್ತು) * ಗೊಂಚಲ್‌] 
ಒಳ್ಳೊಂಬು, ಒಳುಗೊಂಬು (ನಾ). ಒಳ್ಳೆಯ ಕೊಂಬೆ; ಚೆನ್ನಾಗಿ 
ಬೆಳೆದ ರೆಂಬೆ: ಕವಲ್‌ ಕವಲ್ತು ಪಲವುಂ ಕೊಂಬಾದುವೊಳ್ಳೊಂಬುಗಳ 
(ಆದಿಪು. ೧೧-೯೭). ಒಳುಗೊಂಬು : ವಿಸ್ತರದಿಂ ಪಣ್ತೊಳುಗೊಂಬೆನೆ 
ನರಸಸ್ಕೃಸಮೃದ್ಧಫಳದಿ ಕೊ ಳೂರೆಸೆಗು o (ಸೌಇಇ. ೫-1, 


೨೪೯-೨೨ ; 1147). [ಒಳ್ಳ್‌ (ಆ ಒಳ್ಳಿತ್ತು]) * ಕೊಂಬ್ಳು] 


೧೨೭೯ 


20 


30 


40|. 


45 


ಒಳ್ಳಾಮರೆ 


ಒಳ್ಳೊತ್ತು (ಕ್ರಿ). ಒಳಗೆ ಒತ್ತು; ಕೂಡಿಸಿ ಕಟ್ಟು; ಒತ್ತಾಗಿ ಸೇರಿಸು 
(?): ಒತ್ತುತ್ತುಂ ಪ್ರಿಯಚುಂಬಿತೋಷ್ಮಮಣಿಯಂ ವ್ಯಾಲಂಬದಿಂ ಮೆಲ್ಲ 
ನೊಳ್ಳೊತ್ತುಂ... ನಿತಂಬೆ ಬಂದಳಿರುಳೊಳ್‌ (ಸೂಕ್ತಿಸು. ೪-೧೬೪). [?) 
ಒಳ್ಳೊನೆ (ನಾ). - ಒಳ್ಳೊಂಚಲ್‌: ವನಪಾಲಂ ಕಾಣ್ಕೆಗೈದೆಂ ವಿಚಕಿಲ 
ದಲರಂ ಪಚ್ಚೆಯಂ ಬಾಳೆವಣ್ಣೊಳ್ಳೊನೆಯ ೦ ದಾಳಿಂಬವಣ್ಣಂ 
(ರಾಜಶೇ. ೧೦-೨). [ಒಳ್ಳ್‌ (ಆ ಒಳ್ಳಿತ್ತು) * ಗೊನೆ (ಆ ಕೊನ್ನೆ)] 
ಒಳ್ಳೊಳೆ (ನಾ). ಉತ್ತಮವಾದ ಸರೋವರ: ಪಂಕೇಜದಿನೊಳ್ಳೊಳಂ 
° * *ವಲಂ ರಮ್ಮಂ (ಧರ್ಮಾಮೃ. ೧-೩೫). 
[ಒಳ್ಳ್‌ (ಆ ಒಳ್ಳಿತ್ತು) * ಕೊಳ್ಳ) 
ಒಳ್ಳೋಡು (ನಾ). ಬಲಿಷ್ಠವಾದ ಕೋಡು ; ಗಟ್ಟಿಯಾದ ಕೊಂಬು, 
— ಕೋರೆ: ನಾಲ್ಕುಮೊಳ್ಳೋಡುಗಳಿಲ್ಲದೇಂ ಮದಜೊಳಾಯ್ತೆ ಓಲಂ 
ದಿಗಿಭಕ್ಕೆ ಮೊಕ್ಕಳಂ (ಶಾಂತಿಪು. ೨-೩೨). 
[ಒಳ್ಳ್‌ (ಆ ಒಳ್ಳಿತ್ತು,) * ಕೋಡ್ಯು) 
ಒಳ್ಳೆ ಂತ (ನಾ). ಒಳ್ಳೆಯ ದಂತ್ಯ --ಕೋರೆ : ಧರಣಿಸುತೆ.. . ಕಂಗೊಳಿ 
ಸಿದಳ್‌ ಮಿರುಗನಿಕ್ಕಿದೊಳ್ಳಂತದ ಮನೋಹರ ಪ್ರತಿಮೆಯಂತೆ (ಕೇಸರಾ. 
೧೫-೩). [ಒಳ್ಳ್‌ (೭ ಒಳ್ಳಿತ್ತು) * ಜಂತ್ಯ] 
ಒಳ್ಳೆಸ (ನಾ). ಒಳ್ಳೆಯ ಯಶಸ್ಸು ; ಉತ್ತಮವಾದ ಕೀರ್ತಿ (ಕ). 
[ಒಳ್ಳ್‌ (.-ಒಳ್ಳಿತ್ತ್ಯ) 4 ಜಸ] 
ಒಳ್ಳೆನ (ನಾ). ಮೇಲ್ಮೈ; ಒಳ್ಳೆಯತನ: ನುಡಿದಂತೆ ತಂತಮ್ಮಾನೆ 
ಯೊಳ್ತ ನಮುಮಂ ಬಿನ್ನಣಮುಮಂ ಮೆಜಕಿದು (ಶಾಂತಿಪು. ೩-೨೭ ವ). 
ಐ ಇಲ್ಲಿ "ಆಳ್ವನ' ಎಂಬ ಪಾಠವಿದ್ದಿರಬಹುದು. 
[ಒಳ್ಳು (ಆ. ಒಳ್ಳಿತ್ತ) * -ತನ] 
ಒಳ್ತೆ ಪ, ಒಳಪ (ನಾ). ಒಳ್ಳೆಯ ತಪಸ್ಸು: ಒಳ್ತಪದೆೊಳರ್ತಿಗುಂದ 
ದಿರಿನಿಸುಂ (ಧರ್ಮಾಮೃ. ೪-೧೫). ಒಳ್ಳೆ ಪ: ದೋಸಂಗಳಂ ಬರಲಿ 
ತ್ತೊಳ್ಹಪದಲ್ಲಿ ತಂದು ಕಿಡಿಯಂ ನೀನಿಕ್ಕಿ ನಿನ್ನಂ ಸುಡಲ್‌ ಮರುಳ 
(ಜೀವಸಂ. ೯-೨೬). [ಒಳ್ಳ್‌ (ಐ ಒಳ್ಳಿತ್ತು) * ತಪ್ಪ]. 
ಒಳ್ತೆಳಿರ್‌ "ಒಳ್ಳಳಿರ್‌? ನೋ. 
ಒಳ್ತು (ಕ್ರಿ). ತಿವಿ; ಚುಚ್ಚು; ಇರಿ: ಒಡಿಪೊಡಿಸಿ ಅರಮನೆ ಪುಗುವೊರಾ 
ಅಬ್ಬೆ ಆಳ್ಮನ್‌ ಕೊಲಜರ ಮುಗಸುರಿಗೆಯೊಳ್ತುವೊನ್‌ (ಸೌ ಇಇ. Ix-, 
೧೬-೨೧ ; ಸು. 9ನೆಯ ಶತ). (2) 
ಒಳ್ಳೆಪ "ಒಳ್ಳಪ' ನೋ. 
ಒಳ್ಳೆಳ (ನಾ). ಚೆಲುವಾದ ದಳ, ಎಸಳು (ಕಿ). 
[ಒಳ್ಗ (ಆ ಒಳ್ಳಿತ್ತು) 1. ದಳ (= ದಲ)] 
ಒಳ್ಳೆಳಿರ್‌, ಒಳ್ತಳಿರ್‌ (ನಾ): ಕೋಮಲವಾದ ಚಿಗುರೆಲೆ; ಚೆಲು 
ವಾದ ತಳಿರು: ಒಳ್ಳಳಿರ್ಗಲರ್ಗೆ ಫಲಕೆ ಪರಿದತ್ತೆಳನೆಂಡಿರ ನೆರವಿ 
(ಚಂದ್ರಪು. ೭-೯೮). ಒಲ್ಲೆ ಳಿರ್‌ : ಒಳ್ತಳಿರಾಂತ ರೆಸಾಲಭೂಜ 
ಮುಜ್ವಳ ಮಣಿಪೀಕಮಾಗೆ ಬನಮೋಲಗಶಾಲೆಯಾಯ್ತು ಕಾಮನಾ 
(ವೃಷವಿ. ೪-೩೪). [ಜಳ (ಆ ಒಳ್ಳಿತ್ತು,) * ತಳಿರ] 
ಒಳೆಳೆ (ಕ್ರಿ). ಚೆನ್ನಾಗಿ ಹೊಂದು; ಪೂರ್ಣವಾಗಿ ತಾಳು : ಒಳ್ಳಳೆದ 
ಚೆಲ್ವಿನಾನನದೊಳುಆ್‌ ಮಿಜುಗುವ ಕುರುಳ್ಳೊಂಗಲ್‌ (ಜೈ ಮಿಭಾ. 
೧೮-೩೫). [ಒಳ್‌ (ಆ ಒಳ್ಳಿತ್ತು) 4 ತಳೆ] 
ಒಳ್ಳಾಮರೆ, ಒಳ್ಳಾವರೆ (ನಾ). ಸುಂದರವಾದ ಕಮಲ: ಒಳ್ತಾಮಕೆ 
ಗಣ್ಣ ಸುಲೋಚನೆಯುಂ ಲಕ್ಷ್ಮೀಮತಿಯುಂ ಸಂಜನಿಯಿಸಿ ಪಿರಿದುಂ 
ಚೆಲ್ವಿಕೆದಾಳಿದರು (ಜಯ ಕಾ. ೩-೧೯), ಒಳ್ಳಾವರೆ : ಬಿರಿದೊಳ್ತಾನರೆ. 
ಗಂಪಂ ಕೊರಲುದ್ಧೆಂ ಪೀರ್ವ ತುಂಬಿ (ಕಬ್ಬಿಕಾ. ೩೨೯). 
(ಒಳ್ಳ್‌ (ಆ ಒಳ್ಳೆತ್ತು;) *- ತಾಮರೆ) 


ಒಳ್ಳಾರಿ 


ಒಳ್ಳಾರಿ (ನಾ). ಒಳ್ಳೆಯ ಹಾದಿ; ಒಳ್ಳೆಯ ನಡತೆ: *ಒಳ್ತಾರಿ 
ಯೆನಲು ಸನ್ನಡತೆ * (ಕಶರ. ೧೧೯). 
[ಒಳ್ಳ್‌ (ಆ ಒಳ್ಳಿತ್ತು) * ದಾರಿ] 
ಒಳ್ಳಾವರೆ "ಒಳ್ಳಾಮರೆ? ನೋ. 
ಒಳ್ಳಿರುಳ್‌ (ನಾ). ಒಳಗಿನ ತಿರುಳು; ಸಾರಸತ್ತ್ವ: ಇಂಗಡಲ 
ನಿಡುದೆರೆಗಳೋ ಬೆಳ್ಲಿಂಗಳೊಳ್ಲಿರುಗಳೊ [ಸಾಕಾಂ. ಬೆಳುದಿಂಗಳೊಳು 
ದಿರುಳುಗಳೊ] ಶರದಭ್ರಂಗಳೊಡ್ಡೋ . .. ಎನಲು (ಬಸಪು. ೧೧-೩೪). 
[ಳ್‌] (೮ ಒಳಗು) + ತಿರುಳ್‌] 
ಒಳ್ಳುಡುಗೆ, ಒಳ್ಳೊಡಿಗೆ (ನಾ). ಒಳ್ಳೆಯ ಆಭರಣ; ಶ್ರೇಷ್ಠವಾದ 
ಭೂಷಣ: ಬಕ್ಕೆ ಮಚ್ಚುಗೊಟ್ಟಿಂ ಕೊಟ್ಟೊಳ್ಳುಡುಗೆಗಳನುಟ್ಟ 
ದುಗಲಮನೆಡೆಯಜಕಿದಾ ಮುನಿನಿವೇದಕಂಗೆ ನೃಪೇಂದ್ರಂ (ಶಾಂತಿಪು. 
೧-೮೩). ಒಳ್ಳೊಡಿಗೆ: ಜಡೆಗಳ ಬಂಬಲೊಪ್ಪುವಳಕಾವಳಿ ಭೀಷಣ 
ಮಪ್ಪ ಪಾವಿನೊಳ್ಳೊಡಿಗೆ (ಛಂದೋಂಬು. ೧-೨). 
[ಒಳ್ಳ್‌ (ಆ ಒಳ್ಳೆತ್ತ್ಯು) *- ತುಡುಗೆ] 
ಒಳ್ಳುಲುಬು (ನಾ). ಚೆಲುವಾದ ತರೆದುರುಬು; ಸೊಗಸಾದ 
ಮುಡಿ: ದನಿಯೆನೆ ನನಕೋಕಿಲರವವೊಳ್ಳುಅುಚೆನೆ ನವಿಲಡಿಯೆನೆ ತಳಿರ್‌ 
(ಜಯಕಾ. ೧-೪೯). 
[ಒಳ (ಆ ಒಳ್ಳಿತ್ತು;) + ತುಜುಬ್ಮು (೮ ತುಜುಂಬ್ಳು)] 
ಒಳ್ಳೆನೆ (ನಾ). ಒಳ್ಳೆಯ ತೆನೆ; ತುಂಬಿದ ತೆನೆ: ಮಿಳಿರ್ವೆಲೆಪಕ್ಕ 
ದಂತರುಣಿಮತ್ವದಿನೊಳ್ಳೆನೆ ಕುಂಡದಂತೆ ಕಣ್ಣೊಳೆ ಗಿಳಿನೆಣ್ಟೊಲಿರ್ದ ಕಳಮ 
ಸ್ತಬಕಾಗ್ರಮನೇಜಕಸಿ ಪಾಲುಣಲೈಳಸುವ ರಾಜಕೀರಮಂ (ವಧರ್ಧಪ. 
[ಜಳ (ಆ ಒಳ್ಳಿತ್ತು) * ತೆನೈ) 
ಒಳ್ಳಿಕೆ (ನಾ). ಚೆಲುವಾದ ತೆರೆ; ಅಂದವಾದ ಅಲೆ: ಕೊಳಂಗಳೊ 
ಳ್ಹೆಕೆಯಿನುಣ್ಮುವ ತಣ್ಬನಿಯಿಂದೆ (ಚಂದ್ರಪು. ೭-೮೩) ; ಬಾಲೆಯ ನೇತ್ರ 
ದಿಂದಮರ್ದಿನೊಳ್ನೆಕೆಮಾಲೆ ಪೊದಟ್ಹು ನೀಳ್ದು ಬಂದೀ ಲಲಿತಾಂಗನಂ 
ಬಳಸಿದತ್ತೆನೆ (ಜಗವಿ. ೧೦-೭೬೯). 
[ಒಳ್ಳ್‌ (ಆ ಒಳ್ಳಿತ್ತು) + ತೆರ] 
ಒಳ್ಳೊಡವು (ನಾ). - ಒಳ್ಳುಡುಗೆ: ನಿರವಿಸು ನೀಂ ಕಬ್ಬದ ನುಡಿವು 
ರುಳ್ಗೆಳೊಳ್ಳೊಡವಿನಿರವಂ (ಅಪ್ರತಿ. ೧-೧೨); ದಿನದಿನದಲ್ಲಿ ತಾಳ್ತಿಅವಿ 
ನೊಳ್ಳೊಡವಂ ಪೊಣಮಿಂಚುಗೈದು ಬಂದೆನಗಿನಿವಾತನಾಡಿ ., . ಎಳ್ಳು 
ಪೋದಂ (ರಾಜಶೇ. ೧೧-೧೬೫). 
[ಒಳ್ಳ್‌ (ಆ ಒಳ್ಳಿತ್ತು) *- ತೊಡವು] 
ಒಳ್ಳೊಡಿಗೆ "ಒಳ್ಳುಡುಗೆ' ನೋ. 
ಒಳ್ಳೊಡೆ, (ನಾ). ಕೊಡೆಯ ಒಳಭಾಗ; ಊರುಪ್ರದೇಶ: ಮೊಟ 
ಕಾಲ್‌ ಇ ಒಳ್ಳೊಡೆಯ ಸಂದು (ಶಮದ. ಪರಿ. ೧) ; ಹರಿಣರುಚಿಯಂತೆ 
ಮೆಯ್‌' ಕಡುಕರಿದೊಳ್ಳೊಡೆಗಳ್‌ (ಅಶ್ವಶಾ. ೨-೪೭). 
[ಒಳ್‌, (ಆ ಒಳಗು) * ತೊಡೈ) 
ಒಳ್ಳೊಡ್ಕೆ, ಒಳುದೊಡೆ (ನಾ). ಒಳ್ಳೆಯ ತೊಡೆ : ಮಿಂಚುವೊಳ್ಳೊಡೆ 
ಮಡಂ (ಕಾವ್ಯಸಾ. ೬೧೨ ಶೂದ್ರಕ) ; ಮಸೆದ ಮದನನ ಬಾಳಂತಾದುವು 
ಪೊಳೆವೊಳ್ಳೊಡೆ (ಪಂ ಪ ಭಾ. ೨-೪೨); ಲತಾಂಗಿಯರೊಳಗೊರ್ವಳು 
ನಿಂದೊಳ್ಳೊಡೆಯಗ್ರದೊಳು ಇರಿಸಿದ ಮಿಸುನಿಯ ನಿಡುಗಿಂಡಿ ಕರಂ ಪರಿ 
ರೆಂಜನೆಯಂ ಪಡೆದತ್ತು (ಜಯಕಾ. ೨-೧೫); ಸ್ಪುರಿಸುವೊಳ್ಳೊಡೆಯ 
ಬೆಡಗಿನ ನಡೆಯ (ಜೈ ಮಿಭಾ. ೧೧-೯). ಒಳು ದೊಡೆ : ಮಿಸುಪ ಕಪ್ಪಿನ 
ಬಾಸೆಯಂ ಭಾವಿಸುವನೆಳಲತೆಯಂತೆ ಕೋ ಮಳದಸಿಯ ನಡುವಂ 
ಭಾವಿಸುವನೊಳುದೊಡೆಗಳಂ (ಬಸಪು. ೪೨-೨೩). 


[ಒಳ್ಳ್‌ (ಆ ಒಳ್ಳಿತ್ತು) *- ತೊಡೈ] 


೧-೪೨). 


ಗಿ೨೮೦ 


30 


ಒಳ್ಳೆ 
ಒಳ್ಳೊಲೆ (ನಾ). ಒಳ್ಳೆಯ ತೊಲೆ; ಚೆಲುವಾದ ತೊಲೆ: ಮರಕತವೇದಿ 
ಮಾಣಿಕದ ಬೋದಿಗೆ, .. ಪವಳದೊಳೊಲೆ ರನ್ನದ ಜಂತೆ (ಶಬಶಂ. 
[ಒಳ್ಳ್‌ (ಆ ಒಳ್ಳೆತ್ತು) * ತೊಲ್ಮೈ] 
ಒಳ್ಳೊಣಅಐಕೆ (ನಾ). ನದಿಯ ಒಳಭಾಗ; ಹೊಳೆಯ ಒಡಲು: 
ಒಳ್ಳೊಜಕೆಯ ಬೆಳ್ನೊರೆಯ ತೊಳಪೆಳೆಯ ಮಾನ್ಪೊಳೆಯಲಿರಡೆಳೆಯಲೆಡೆ 
೬ * ಅತುಳಗಂಗೆ ಸುತರಂಗೆ ನೋಳ್ಬಂಗೆ ಸಲೆ ಕಣ್ಣೆಸೆದಳು (ಜೈ ಮಿಭಾ. 
` ೯-೨೪). [ಒಳ್ಳ್‌ (ಆ. ಒಳಗು) + ತೊಜಕ್ಕಿ] 
ಒಳ್ಳೆಗೆ(ನಾ). ಚೆಲುವಾದ ನಗೆ; ಮಂದಹಾಸ: [ಮಾನಾಂಕಮತ್ತೇಭ 
'ಚಾಮರಮೋ) ನಂದನಲಕ್ಷ್ಮಿಯೊಳ್ನಗೆಯೊ ತಾಂ... ಪೇಟಕಿಂಬಿನಂ 
(ಕಾದಂಪೂ. ೭೪೧). [ಒಳ್ಳ್‌ (< ಒಳ್ಳಿತ್ತು,) “+ ನಗೆ] 
ಒಳ್ಳೆಡಕೆ (ನಾ). ಉತ್ತಮವಾದ ಆಚರಣೆ, ನಡತೆ: ನಡೆವ ನುಡಿ 
ವಾಹಾರೆಂಗೊಳ್ಳೆಯ್ಲಿ ಕೊಳ್ವಿಡುವಯ್ದು ಮೊಳ ಡಕಮೆ ಸಮಿತ್ಕಾಖ್ಕಂ 
(ಶಾಂಕಿಪು. ೬-೫೨). [ಒಳ್ಳ್‌ (೮. ಒಳ್ಳಿತ್ತು,) * ನಡಕ] 
ಒಳ್ನೆಡತೆ (ನಾ). ಒಳ್ಳೆಯ ನಡತೆ; ಸದ್ವರ್ತನೆ: ನಾಣ್ಮುಡಿಯೆಂಬುದು 
ಯಾವುದಾದರೊಂದು ಒಳ್ನೆಡತೆಯನ್ನು ಬೋಧಿಸುವ ನುಡಿ (ನಾಡೋಜ, 
೨೫೯); ಆತ್ಮಂತ ಸಾಮಾನ್ಯ ಒಳ್ನಡತೆಯ ರೈತ (ಪುನರು, ೨೩೨). 
(ಒಳ್ಳ (ಆ ಒಳ್ಳಿತ್ತು) * ನಡತೆ] 
ಒಳ್ಳಡವಳಿ (ನಾ). - ಒಳ್ನಡತೆ: ಅದುವರೆಗೂ ತಾನು ಒಳ್ನಡವಳಿಗೇ 
ಹೆಗಲುಕೊಟ್ಟು ಹೊಗಳಿಸಿಕೊಂಡು ಬಾಳಿದ್ದನ್ನು ನೆನೆದು ಕರ್ಣನು ... 
ಬಂದು ತಾಗಿದನು (ಭಾಮಣಿ. ೩೦). 
[ಒಳ್ಳ್‌ (ಆ ಒಳ್ಳಿತ್ತ್ಯು) * ನಡವಳಿ (ಆ ನಡೆವಳಿ)) 
ಒಳ್ಲೆಡು (ನಾ). ಚೆಲುವಾದ ಸೊಂಟ; ಸೊಗಸಾದ ನಡು: ಎಳನಿ 
ದಿರಬಣ್ಣಮೊಳ್ನಡು ... ಫೊದಟಕ್ತಿಳಸುವ ಬಾಯ್‌ ಬಳಸುವ ಕಣ್‌ 
(ಆದಿಪು. ೪-೪೪) ; ಒಳ್ನಡು ಬಳ್ಳಿ... ವಿರಾಜಿಸುತಿರ್ಪರಲ್ಲಿ ತೋಳ್ಗಳ್ನ 
ಲಿದೊಪ್ಪೆ ನೀಳ್ದುಡುಗಿ ಘಟ್ಟಮಗುಟ್ಟುವ ಘಟ್ಟವಳ್ತಿ ಯರ್‌ (ಜ ಗವಿ, 
೯-೧೧೨) ; ಸಿಂಗದ ಶಿಶುವಂ ತಾನಿಳಿಕೆಯ್ತೊಳ್ಳ ಡುವಿನ ನೃಪತನುಣಿಯ 
ತರುಣಿಮಮೊಬ್ಬದುದು (ಜಯಕಾ. ೩-೨೨). 
[ಬಳ್‌ (£ ಒಳ್ಳಿತ್ತ್ಯು) * ನಡು] 
ಒಳ್ನೆಡೆ (ನಾ). ಚೆಲುವಾದ ನಡಗೆ; ಮೋಹಕವಾದ ಪದವಿನ್ಯಾಸ : 
ತತ್ಪುರಂಧ್ರ್ರಿಯರೊಳ್ನಡೆಯೊಂದು ಜಾಣ್ಮೆಯಂ (ಬಾ ಧ ಘು. ೧-೧೧೧); 
ಅಂಚೆಯ ನಡೆಯನಿದಂ ತನತೆನುತುಂ ಮುಂಚಲ್‌ ಏಡಿವೊಳ್ನಡೆ ರತಿ 
ರೂಪಂ ಲಂಚಂಗೊಂಡ ವಿಲಾಸದಿನೆಸೆದತ್ತಾ ರಾಣೀವಾಸ (ಜಯ ಕಾ. 
೨-೨); ವಿಶೇಷಮಾಂದ್ಯವನಾಂತುದೊಳ್ಳಡೆ (ಚೆಬಪು. ೪-೧೧). 
[ಒಳ್ಳ್‌ (ಆ ಒಳ್ಳಿತ್ತು) ೬ ನಡ್ಡೆ] 
ಒಳ್ಳಾಡು (ನಾ). ಒಳ್ಳೆಯ ನಾಡು; ಶ್ರೇಷ್ಠವಾದ ರಾಜ್ಯ: ವಿಖ್ಯಾ 
ತಿಯಂ ತಾಳ್ವಿದೊಳ್ನಾಡಂ ಕೂಡೆ ತೊಟಲ್ಲು ... ಕೇವಲಿ ಕುಬೇರಾ 
ದ್ರೀಂದ್ರಮಂ ಮುಟ್ಟದಂ (ಸಂರಾಮಾ. ೧೬-೭೮). 
[ಒಳ್ಳ್‌ (ಆ ಒಳ್ಳೆತ್ತು) * ನಾಡು] 
ಒಳ್ನಾರಿ (ನಾ). ಒಳ್ಳೆಯ ನಾರಿ; ಉತ್ತಮಳಾದ ಪ್ರೀ: “ನಾರಿಯ 
ರೊಳಂ ಮತ್ತ ಕಾಶಿನಿಯೆನಲ್ಕೆ ವೊಳ್ನಾರಿಯಕ್ಕುಂ? (ಮಂಗರಾ. ೯೦-೬). 
[ಒಳ್ಳ್‌ (ಆ ಒಳ್ಳೆತ್ತ್ಯ) * ನಾರಿ] 
ಒಳ್ಲೀಆಕ (ನಾ). ಒಳ್ಳೆಯ ನಿರಿಗೆ; ಚೆಲುವಾದ ನಿರಿ: ಬೆನ್ನನಾ ನೀಳ 
ಕೇಶಪ್ರಸರಂ ಚೆ ಲ್ವಿ ೨ ಪೊದಲ್ಕೊಳ್ಲಿಆಿಯನೆಡದ ತೋಳ್‌ ಸೋಗೆಯಂ 
ನೂಲತೊಂಗಲ್‌ ದೆಸೆಯಂ ಕಣ್ಣ ಕೆನ್ನೆಯಂ... ಓರಂತಲೆಯೆ ಭರತನಂ 
ನೋಡಲೈತಂದೊಳೊರ್ವಳ್‌ (ಆದಿಪು. ೧೧-೧೬). 
[ಒಳ್ಳ್‌ (ಆ ಒಳ್ಳಿತ್ತ) * ನಿಜ] 


೧-೭೦). 


ಒಳ್ನುಡಿ 


ಒಳ್ನುಡಿ, ಒಳುನುಡಿ (ನಾ). ಒ ಳ್ಳಿ ಯೆ ಮಾತು; ಚತುರೋಕ್ತಿ; 
ಸುಭಾಷಿತ: ಕುಲದ 'ಚಲದ ಪೆಂಪೊಂದೆ ಚೆಲ್ವೊಂದೆ ಸಂದೊಳ್ನುಡಿ 
ಯೊಂದೇ ವಿದ್ಯೆಯೊಂದೇ ಪುದಿದೊದವಿದ ಜನ್ಮಾಂತರ ಸ್ನೇಹಮೊಂದೇ 
(ಆದಿಪು. ೪-೨೭); ಬಿಡೆಬಿಡಿಸುವಂತೆ ನೃಪರೊಳ್ಳುಡಿಯಂ ಬೀಸುವುದು 


೧೨೮೧ 


ಒಳು 


ಇ) 


ಒಳ್ಳಿಡೆಯೆ (ನಾ). ಸದ್ಗುಣಕ್ಕೆ ನೆಲೆಯಾದವನು; ಸದ್ಗುಣಿ: 
ಉರ್ಬ್ಬಿಯೊಳ್‌ ಸಕಲದೊಳೊರ್ಬ್ಬನೆ ಗಣ್ಣ ಶ್ರೀಚನ್ತಮನೆನ್ನುಮೊಳ್ಬಿಡೆ 
ಯನ್‌ ಗೊತಪ್ತಿಸುತರಿಂ ಪರಾಕ್ರ್ರಮನ್‌ ಬಲ್ವಡೆ ಸುದ್ರಕನ್‌ ಪ್ರಳಯ ಧನಿ 


(ಎಇ. XXIV, ೨೬-೬ ; 885). [ಒಳ್ಳು + ಇಡೆಯ] 


ಚಾಮರಾವಳಿ (ಕಾದ ೦ಪೂ. ೫೫೭); ಶೌಚಕ್ಕಾಸ್ಪದಂ ಜಾಣ್ತನಕ್ಕೆಆಕಿವ | 5; ಒಳ್ಳು, ಒಳುಪು, ಒಳುಹು, ಒಳ್ಳು (ನಾ). ೧. ಒಳ್ಳೆಯತನ; ಸೆಜ್ವ 


ಟ್ಟೊಳ್ನುಡಿಗಾಣ್ಮನಾಯತಿಗಡರ್ಪು (ಪಂಚ ತಂ, ೧೧-೬); ಅಲಂಕಾರ | 
ವೊಳ್ನುಡಿ ಸಲೆಕೃತಿಯುದರದೊಳು ನೆಲಸಿದುವಾಗಿ ವಿಲಾಸವುಂಟು(ಅಂಜಚ. | 
೧-೮೨); ಗುರುನಿನೊಳ್ನುಡಿಯಂತೆ ಶ್ರೈೆ€ಯಸ್ಸು ಬಾಳ್ಗೆ (ಕೋಗಿಲೆ. 
೪೭-೧೦). ಒಳನುಡಿ: ಗೆಲುವಾದುದಲ್ತೆ ನಿಮ್ಮರಸನ ಕಾರ್ಯವೆಂ 
ದೊಳುನುಡಿ ನುಡಿದನು ನಗುತ-(ಭರಚ. ೩೮-೯೫). ' 10 
[ಒಳ್ಗ (< ಒಳ್ಳಿತ್ತು;) + ನುಡ್ಡಿ) 
ಒಳ್ನುಡಿಕಾಅ, ಒಳುನುಡಿಕಾಅ (ನಾ). ಒಳ್ಳೆಯ ಮಾತುಗಳನ್ನು 
ಆಡುವವನು; ವಾಕ್ಚತುರ: ನಗೆವಡಿಕಾಆಂ ನೀಜಂ ಬಗೆಕಾಜಂ ಪಾಟ 
ಕಾಜನೊಳ್ಳುಡಿ[ಸಾಕಾಂ. ಕೈಗೆ] ಕಾಜಂ (ಕಾವ್ಯಾವ. ೩೨೫); ಬಿತ್ತರದಿಂ 
ದಷ್ಟನನಿರ್ದೊತ್ತಿನೊಳಿಂತೆಂದು ನುಡಿವುದೊಳ್ನುಡಿಕಾಐ೦ (ಬಮದ.|15 
೪-೫೦). ಒಳು ನುಡಿಕಾ ಅ: ಒಳುನುಡಿಕಾಜನ ಕಾಣಿಸಲವನಂದು 
ಇಳೆಗೆ ಮಯ್ಯಿ ಕ್ಕಿ ಬಿದ್ದೆದ್ದು (ಕುರಾಸಾಂ. ೧೮-೧೫೪). 
[ಒಳ್ನುಡಿ + -ಕಾಜ] 
ಒಳ್ನುಡಿಗೇಳ್‌ (ಕ್ರಿ). ಒಳ್ಳೆಯ ಮಾತನ್ನು ಕೇಳು; ಸೊಗಸಾದ 
ಮಾತನ್ನು ಆಲಿಸು: ತೆಂಕಣಗಾಳಿ ಸೋಂಕಿದೊಡನೊಳ್ಳು ಡಿಗೇಳ್ದೊಡಂ 20 
» «.« ನೆನೆವುದೆನ್ನ ಮನಂ ಬನವಾಸಿದೇಶಮಂ (ಪಂಪಭಾ. ೪-೩೦). 
[ಒಳ್ಳುಡಿ + ಕೇಳ್‌] 
ಒಳ್ಳುಡಿದೋಯಿು (ಕ್ರಿ). ಒಳ್ಳೆಯ ಮಾತನ್ನು ಹೇಳು: ಆದರದಿಂ 
-ದೊಳ್ಳುಡಿದೋರ್ಪ ಸಿಂಗರಿಪ ನಾನಾ ಲೀಲೆ ಕೈಗಣ್ಮೆ ಕಿಂಪುರುಷರ್‌ 
ಕಿನ್ನರರೆಚ್ಚರರ್‌ ಬಿನದಿಸರ್‌ ತತ್ಯಂದರಸ್ಥಾನದೊಳ್‌' (ಶಬಶಂ. ೧-೪೮). |25 
[ ಒಳ್ನುಡಿ 4+ ತೋಣ್ಕು (ಆ ತೋಟ್‌)] 
ಒಳ್ಳೆಯ್‌ (ನಾ). ಒಳ್ಳೆಯ ತುಪ್ಪ : ಸದಾಂತ್ಮಲೋಪಕ್ಕೆ - ತೆಂಗಾಳಿ, 
ಅರಮನೆ, ಒಳ್ನೆಯ್‌' (ಶಮದ. ಮ. ೧೭೬ ಪ್ರಯೋ), 
[ಒಳ್ಳ್‌ (ಆ ಒಳ್ಳಿತ್ತು,) * ನೆಯ] 
ಒಳ್ಳೋಂಪಿ (ನಾ). ಉತ್ತಮವಾದ ವ್ರತ: ಪಲವುನೊಳ್ನೋಂಪಿಗಳಂ 1 |50 
ಆಲಸದೆ ಮನದೊಳ್‌ ಚಿಂತಿಸಿ (ಧರ್ಮಾಮೃ. ೩-೨೧೬, ೨೧೭). 
[ಒಳ (ಆ. ಒಳ್ಳಿತ್ತು,) + ನೋಂಪಿ] 
ಒಳ್ಳೋಟಿ, ಒಳುನೋಟ (ನಾ), ಮನೋಹರವಾದ ನೋಟ; 
ಚೆಲುವಾದ ನೋಟ: ತಾಟಂಕಂಗಳ್‌ ಕಫೋಲಸ್ಥಲಮನಲೆಯೆ 
ಮಧ್ಯಂ ಕರಂ ಬಳ್ಳೆ ತೋಪ್ಪೊ೯ಕ್ಲೋಟಿಂ ನಲ್ಲಾಡಿಯಂ ಪುಟ್ಟಿಸೆ| $3 
(ಉದ್ಭಟ. ೮-೧೫). ಒಳ ನೋಟ: ಬೆಳುನೋಟವಾವಾಗ ಬಿಜುನೋಟ | - 
ವಾವಾಗ ಸೆಳೆನೋಟಿ ಕೊಲ್ಲಿನೋಟಿಗಳು ಬಳಲುನೋಟಗಳೋರೆನೋಟ 
ವಾವಾಗವೆಂದೊಳುನೋಟವೆರಸಿ ಪಾಡಿದಳು (ಭರಡೆ. ೧೧-೩೧). 
[ಒಳ್ಳ್‌ (ಆ ಒಳ್ಳಿತ್ತು) * ನೋಟ] 
ಒಳ್ಬಡರ್‌ (ಕ್ರಿ). ಅಂದವೇರು; “ಸಮಾಚೀನವಾಗು, - ಮನೋಹರ |40 
ವಾಗು, ಅಂದವಾಗು ? (ಪ್ರಭಣ್ಣ). [ಒಳ್ಳು * ಅಡರ್‌]. 
ಒಳ್ಳೆಯ (ನಾ). ಒಳ್ಳೆಯ ಹೆಸು: ಬೆಳಗೆಯ್ಕಿಂ ಪೊಂಗಣಿಯಿಂ ಫಲತರು 
ವಿಂಜೆೊಳ್ಳ ಯಂಗಳಿಂ ಕುಸುಮರಜಾನಿಳನಿಂ ಪಗರೆಯ- ಪರಿಯಿಂ ತಳರಜಿ 
ಸಿರಿ ಬಲ್ಲಕುಂದೆ ನಾಳ್ಕೆಸೆದಿರ್ಕ್ಯುಂ (ಸೌಇಇ. 220-1, ೨೪೯-೧೬ ;- 1147). 
[ಒಳ (ಆ ಒಳ್ಳಿತ್ತು,) * ಪಯ್ಮ] 45 
ಒಳ್ಳೆರಿಜು “ಒಳ್ಳರಿಜು ' ನೋ, 


ನಿಕೆ; ಸದ್ಗುಣ: *ಪರಭಾಗಮೆನೆ ಗುಣೋತ್ಕರ್ಷಮೆನಲೊಳ್ಬಕ್ಕುಂ? 
(ಮಂಗರಾ. ೧೩೪-೩೪) ; ಅವನೀನಾಥನ ಗೆಯ್ದ ಪೊಲ್ಲಮೆಗಮೆನ್ನೊಳ್ಳಿಂ 
ಗಮಿಂ ಸಕ್ಕಿಯಾಗು (ಪಂಪಭಾ. ೨-೨೩) ; ಸಮರೈಕಮೇರು ಕೆಲದಿಂ 
ಪೊಗಟೀಪ್ಪ ಕೆಲದಿಂ ಪಲವೊಳ್ಳಿ ನಾತನಯಸಕ್ಕಂಜುವಂ (ಎಕ. ೪117, 
ಸೊರಬ. ೪೭೭-೧೦; 991) ; ಒಳ್ತನೆ ಬಗೆವ ಪುಣ್ಯ ಮೂರ್ತಿಗೆ ಕೆನಸಿನುಳಂ 
ಕಿಡಿಸೆನೆನ್ದ ನಂ ತಾಂ ಕಿಡುಗುಂ (ಎಇ. 20111, ೫-೬೧; 1082) ; 
ಒಳ್ಳಿಂದಕ್ಕುಂ ಸೌಖ್ಯಂ ದುಃಖದಿನಕ್ಕುಂ ಪಾಪಂ (ಸಮಸ. ೫-೧೨೬) ; 
ಒಳ್ಳೆತಜ ಭಾವಂ ಒಳ್ಳು (ಶಬ್ದಾನು. ೪೩೨ ಪ್ರಯೋ). ೨. ಚೆಲುವು; 
ಶೋಭೆ; ಸೊಗಸು: *ಒಳ್ಬು... -ಈ ೧೪ ಮನೋಹರಂ * (ಕಶಸಾ. 
೧೧-೨೧೧) ; ಪಿಡಿದೆಡಗಯ್ಯ ಚಾಮರದ ದಕ್ಷಿಣಹಸ್ತದ ಪದ್ಮದೊಳ್ಳೊಡಂ 
ಬಡೆ (ಪಂಪಭಾ. ೧೩-೯೯) ; ನುತನೃತ್ಯನಿಕಾಯದ ಗಾನದೊಳ್ಳು . 
ಸೊಗಯಿಸುತ್ತಿರೆ (ಧರ್ಮಾಮೃ. ೪-೧೨) ; ಅಂಜದೆಯಳುಕದೆ ಪೇಳು 
ಪಲವಗೆ ಕಬ್ಬದೆೊಳ್ಳುಗಳ (ಹದಿ ಬ. ೧೨೨೯). ೩. ತಿರುಳು; ಕೆಚ್ಚು; 
ಸತ್ತ್ವ: ಪಾಲೊಳ್ಳುಂ ಸವಿಯು ಮದ ಜಕೊಳೆ ೦ ಸಮನಿಕುಮೇ 
(ಧರ್ಮಾಮೃ. ೧-೧೯೨) ; ತನ್ನೆ ಗುಣದೊಳ್ಳು ರತಿರಮಣನನಲ್ಲಾಡಿಸೆ 
ಮಂದಮಾರುತಂ ಮೋಹಿಸುತ್ತೆ ಮುಂದೆಯ್ತಂದಂ (ಗಿರಿಕ. ೭-೫೯); 
ಕನ್ನಡದೊಳ್ಳಿನ ನುಡಿಯಂ ಮುನ್ನಿದಜಕೊಳೆ ನೋಡಿ ತಿಳಿದುಕೊಳ್ಳುದು 
ಚದುರಂ (ಕಬ್ಬಿಕಾ. ೭). ೪. ಕ್ಷೇಮ; ಸುಖ: ಇನಿತೆಂ ನಿಮ್ಮ ಮನಕ್ಕೆ 
ಕೊಕ್ಕರಿಕೆಯಂ ಮಾಡಿರ್ದ ಸಾಮ್ರಾಜ್ಯಮೆಂತೆನಗೊಳ್ಳಂ ಪಡೆದಪದು 
(ಆದಿಪು. ೪-೭೯) ; ಒಡಮೆಯುಮೊಳ್ಳುಂ ಕಿಡುಗುಂ ಮೂಲವ್ಮಾಧಿಯು 
'ಮಡಸುಗುಮಿಂತೆನೆ ಜೂದಿನಿಂ ಬರ್ಪ ಫಳಂ (ಸಮಪ. ೬-೫೨) ; ಆ ಖಳೆ 
ನಿನಾರ್ಗಂ ಪೇಟಮೊಳ್ಳುಂಟಿ (ಸೂಕ್ತಿಸು. ೧-೩೨); ನೀವಾಗೊಳ್ಳೆಂ 
ನುಡಿಜಪಿರಿ (ಉದ್ಭದೇ. ೪-೧೨೪). ೫. ಮೇಲ್ಮೈ; ಶ್ರೇಯಸ್ಸು ; ಹಿತ: 
*ಶ್ರೇಯಾಂಸಿ - ಒಳ್ಬುಗಳುಂ ೫ (ನೀತಿವಾ, ೬) ; ಇಂದ್ರನೊಳರ್ಧಾಸನ 
“ಮೇಖಿದೊಳ್ಳು ಹರಿಗಂಗಕ್ಕುಂ ಪೆಜಂಗಕ್ಕುಮೇ (ಪಂಪಭಾ. ೮-೨೮) ; 
ಚಕ್ರವರ್ತಿಯುಮಂ ಪೆರ್ಚಿಸಿದೊಳ್ಬು ನಿನ್ನೊ ಳೆಸೆಗುಂ ಶ್ರೀದಾನ 
ಚಿಂತಾಮಣೀ (ಅಜಿ ಪು. ೧೨-೧೧) ; ಅಕ್ಷಯಸುಖದೊಳ್ಳೆ ನೋಹಿಲಂ 
ಪಡೆದಿರ್ದಂ (ಉದ್ಭಟ. ೧೧-೯೧). ಒಳುಪು: ೧. ಸತ್ಯಾಶ್ರಯದೇವಂ 
ಬ್ರಹ್ಮದೇವಕುಳಮನೊಳುಪಿನ ಸತ್ಯಾಶ್ರಯ ಸಕಳ ಧಾತ್ರಿಯನಾಳ್ವಂ 
(ಎಕ. ೫1], ಶಿಕಾರಿ. ೧೨೫-೧೦ ; 1019). ೨. ನಿನೆಯಕ್ಕಾರ್ಪೀಂಗಡ 
ರ್ಪೊಳುಸಿನಾಗರಮೆಂಬೀ ಗುಣದಿಂ ಗುಣಂಗೊಳಿಸಿದಂ ಭೂಲೋಕಮಂ 
ನಾಕಮಂ (ಎಕ. ೪1, ಕಡೂರು. ೫೧-೩೫ ; 1169). ೪. ಜೀವಂಗೆ ಪುಣ್ಯ 
ವಶದಿಂ' ದೇವಗ್ರಹಮಂತ್ರತಂತ್ರ ಸೈೈವೇದ್ಯಂಗಳ್‌ ತಾವೊಳುಪನೀಗುಂ 
(ಸಮಪ. ೪-೨೯). ಒಳುಹು: ೧. “ಪರಭಾಗಃ; ಗುಣೋತ್ಕರ್ಷ॥- 
ಈ ೨ ಒಳುಹು [ಪಾಠಾಂ. ಒಳ್ಳು]? (ಹಲಾಯು. ೧೩೦-೧೦೧). ಒಳ್ಳು : 
೨. ಅಂತೊಳ್ವನಾಂತ ಧಾತ್ರೀಕಾಂತೆಯ ಕುಂತಳವೆನಿಪ್ಪ ಕುಂತಳಂ 
(we. 2೭11, ೯೬-೧೪ ; 1187). 
ಒಳ್ಳಾಗು - ಒಲವು ಉಂಟಾಗು; ಮನಸ್ಸಾಗು: ಪನ್ನೀರ್ವ 
ರಾಯ್ವಾರ್ಗಳ ಚರಿತೆಯನಾಕರ್ಣಿಪೊಳ್ಬಾಗೆಯಾಗಳ್‌ ಸುಗುಣಂ ಶ್ರೀ 
ಚಿಕ್ಕದೇವ' ಕ್ಷಿತಿಪತಿ ಬುಧರೆಂ ನೋಡಿದಂ ಪ್ರೇಮದಿಂದಂ (ದಿವ್ಯಸೂ. 
[ಳ್‌ (< ಒಳ್ಳಿತ್ತು;) * -ಪ್ರೈ] 


CN 


೧-೯೦). 


81 


ಒಳ್ಳುಗ 


ಒಳ್ಳುಗ (ನಾ). ಒಳಿತನ್ನುಂಟುಮಾಡುವವನು ; ಸಜ್ಜನ: ಚೆನ್ನಿಗ 
ರೋಣಜಿಗಾಆರುಟುವರ್‌ ಕಲಿಗಳ್‌ ನೆಜ್‌ಜಾಣರೊಳ್ಳುಗರ್‌ ಬನ್ನಣೆ 
ಗಾಜರ್‌ , . . ತನ್ನೊಡನಾಡೆ ನಾಡೆ ನಲಿಗುಂ ಚಿಳದೇವನೃಪಂ (ಚಿಕವಿ. 
೫-೧೧೦). [ಒಳ್ಳು + -ಗ್ಯ) 

ಒಳ್ಬುಗಾಣ್‌ (ಕ್ರಿ). ಒಳ್ಳೆಯದನ್ನು ಕಾಣು: ಪಿರಿದರ್ಥಿ ಮುನ್ನ | 5 
ಮಾಹೇಶ್ವರದೊಳ್ಳನಗದಜಕೊಳ್ಳು ಗಾಣದೆ ನೆಗಬ್ಲೀೇ ಪರಮ ಜಿನಧರ್ಮ 
ದೊಳಪೊಕ್ಕು ರಾಗಿಪಂ ಸುಕವಿ ಪಂಪರಾಜನ ಮೊಮ್ಮಂ( ಸಮಪ. ೧-೫೯). 

[ಒಳ್ಳು + ಕಾಣ್‌) 

ಒಳ್ಬುಗಿಡು (ಕ್ರಿ). ಅಂದಗೆಡು; ಸೊ ಗಸುಗೆಡು: ಅಪ್ತಪದಾರ್ಥ 
ತತ್ತ್ವಮಂ ಸ್ಮರಿಯಿಪ ಚಿತ್ತಮೊಳ್ಳುಗಿಡದೋದುವ ನಾಲಗೆ ಮುನ್ನ ಮಿರ್ದೆ 
ಬಿತ್ತರದಿನದೆತ್ತಲುಂ ತಳರದಾಸನಂ (ಸುಕುಮಾ. ೯-೧೬). 

[ಒಳ್ಳು * ಕಿಡು (ಆ ಕೆಡು) 

ಒಳ್ಳುಗೆಯ್‌ (ಕ್ರಿ). ಶ್ರೇಯಸ್ಸನ್ನು ಉಂಟುಮಾಡು: ತನ್ನಿಟ್ಟ ಚಕ್ರ 
ಮದುಂ ನಿಃಪ್ರಭಮಾಗೆ ಸಿಗ್ಗನೊಳಕೊಂಡಾತ್ಮಾಗ್ರಜಂಗೊಳ್ಳುಗೆಯ್ದು 
ಮಹೀರಾಜ್ಯಮನಿತ್ತು (ಎಕ. 11, ೨೩೪-೪; 1180). [ಒಳ್ಳು * ಕೆಯ್‌,] 

ಒಳ್ಬುಗೊಳ್‌ (ಕ್ರಿ). ೧. ಸಂತೋಷಪಡು; ತೃಪ್ರಿಹೊಂದು: 
ಕಷ್ಗೊಳ್ಬುಗೊಳ್ಳೆನೆಂಬಂ ಪಾಣ್ಬಂ (ಸಮಪ. ೫-೫೧) ; ಮಂಡೆಯೊಳಿಹ 
ನಾಟ್ಕಮಾಲೇಂದ್ರನೆಂದೊಳ್ಬುಗೊಂಡೊರೆದನು ಮಾಗಧೇಂದ್ರ (ಭರಚ.| 
೩೫-೨೯). ೨. ಒಪ್ಪಿಕೊಳ್ಳು ; ಸ್ಟಿ €ಕರಿಸು: ಅನ್ನೆಗಂ ಮುನ್ನೆಮ್ಮ 
ರಾಜ್ಯಮನೊಳ್ಬು[ಪಾಠಾಂ. ನೊಪ್ಪು]ಗೊಳ್ಳೆ ಬಲಕ್ಕೆ ಕಳಿಪುವೆನೆನೆ 
(ನೇಮಿಪು. ೪-೧೧೩ ವ). [ಒಳ್ಳು * ಕೊಳ್‌] 

ಒಳ್ಳುಡಿ "ಒಳ್ಳುಡಿ' ನೋ. 

ಒಳ್ಳುನುಡಿ (ನಾ). ವಿಶಿಷ್ಟವಾದ ಮಾತು: ನಾಣ್ಮುಡಿ- ಒಳ್ಳು 
ನುಡಿಗಳೂ ಅನ್ಯದೇಶ್ಯಗಳೂ ಇದರಲ್ಲಿವೆ (ಕಸಾಚ. ೨೯೧). 

[ಒಳ್ಳು *- ನುಡಿ] 

ಒಳ್ಳುವಡೆ (ಕ್ರಿ). ೧. ಚಿಲುವಾಗು; ಮನೋಹರವಾಗು : ನಿನ್ನ 
ಬಾಳಂತೆ ಒಳ್ಳುವಡೆದ ಕೆಂದಳಿಗ೯ಳಿಂ ಮಿಸುಗುವ ಅಸುಗೆಗಳಿಂ 
(ಕಬ್ಬಿಕಾ. ೮೯); ಅವನಿಟ್ಟೆ ಯೊಳವತರಿಸಿದುದಾದಿಯೊಳಾವನಿಂದೊಳ್ಳು ವಡೆ 
ದುದು... ಅಖಿಳ ಚರಾಚರವು (ಹದಿಬ. ೮-೧). ೨. ಮೇಲ್ಮೆಯನ್ನು 
ಪಡೆ; ಶ್ರೇಯಸ್ಸುಹೊಂದು : ಅತ್ತೆಮಾವಂದಿರನೊಳಗುಗೈದೊಳ್ಳು 
ವಡೆವರು (ಹದಿಬ. ೧-೫೩). ೩. ಹೆಚ್ಚಾಗು: ಮೃದುತನು ಚಂಡಕರ 
ಕಾಂತದಿಂದ ಜ್ವಾಲಾಕಲಾಪಗಳುಜ್ಮೆ ವರಬುದ್ಧಿ ವನವಲಯ ನಿರ್ದಹಿಸ 
ರಾತಂಕ ಮೃಗತೃಸ್ಮೆಯೊಳ್ಳುವಡೆಯೆ . ,. ಬಳಿವರಿವ ಚಿಂತಾಘರ್ಮ 
ಳಾಲದೊಳ್‌ (ಸಂದಿಮಾ. ೧೦-೩). [ಒಳ್ಳು + ಪಡೆ] 

ಒಳ್ಳುವೆರಸು (ಅ). ತಿರುಳುಗೊಂಡು; ಗಟ್ಟಿಯಾಗಿ: ಓಪರ|3 
ಮುನಿಸುಂ ಕಡುಮೂರ್ಬನ ತಪಮುಂ ನೋಲ್ರೊಡೆ ಶಾಶ್ವತಮೊಳ್ಳು |. 
ವೆರಸು ನಿಲಲಆಟ್‌ದಫುವೇ (ಧರ್ಮಾಮೃ. ೨-೨೨೦). [ಒಳ್ಳು + ಬೆರಸ್ಕು 

ಒಳ್ಬುವೆಯು (ಕ್ರಿ). ೧. ಶೋಭಿಸು; ಸೊಗಸಾಗು: ಸುರಾಂಗನಾ 
ಮಧುರೆಗೀಶಿಯಿಂದೊಳ್ಳುವೆತ್ತದೊಂದೆಡೆ  .* ಅದೇ 0 ಗಗನೆಮಂಡಲಂ 
ಶೋಭೆಯಂ ಪೆತ್ತುದೋ (ಆದಿಪು. ೭-೫೯); ವೇದಘೋಷದಿಂದಕ್ಷಯ 
ಮೊಳ್ಳುವೆತ್ತ ಕುರುವತ್ತಿಯ (ಸೌ ಇ ಇ. 1X-i, ೧೦೨-೩೪; 1046); 
ಬುದ್ಧಿಪರಾಕ್ರಮಂಗಳಿಂದೊಳ್ಬುವೆತ್ತವನಾದೊಡಂ ಭಕ್ತಿಯಿಲ್ಲದವ 
ನೇತರ್ಕಂ ಬಾರ್ತೆಯಿಲ್ಲಂ (ಪಂಚತಂ. ೪೨-೨೦). ೨. ಏಳಿಗೆಯಾಗು ; 
ಮೇೇಲ್ಮೆ ಹೊಂದು: ನಿನ್ನ ಕೃಪಾರಸದಿಂದೈಸೆಯಾನು ಕರ್ಬೊನ್ನು 
ಚೆಂಬೊನ್ನಾದಂತೆ ಸನ್ನುತಿವಡೆದೊಳ್ಳುವೆತ್ತು ಸಕಲಭಾಗ್ಕೋನ್ನತಿಯೊಡ 
ಗೂಡಿಹೆನು (ಹದಿಬ. ೧-೩೫). [ಒಳ್ಳು * ಪೆಜು,] 


20 


೧೨೮೨ 


ಒಳ್ಮಾಣಿಕ 


ಒಳ್ಳೊಜೆ (ನಾ). ಉತ್ತಮವಾದ ಪೂಜೆ: ಪಂಚಮಹಾಧ್ವನಿನಾದ 
ಮುಮೊಳ್ತೂಜೆಯುಮನವರತಂ ಬಸದಿಯೋಳಿಯೊಳ್‌ ರಂಜಿಸುಗುಂ 
(ಧರ್ಮಾಮೃ. ೫-೫೧). (ಒಳ್ಳ್‌ (೮ ಒಳ್ಳಿತ್ತು,) + ಪೂಜ್ಯೆ) 
ಒಳ್ಳೆಣ್‌ "ಒಳ್ಳೆಣ್‌' ನೋ. 
ಒಳ್ಳೆಸಲು್‌ (ನಾ). ಉತ್ತಮವಾದ ಹೆಸರುಕಾಳು; ಶ್ರೇಷ್ಠ 
ಮುದ್ಗ : ಒಂದೇ ಬೀಜದೊಳೊಂದೇ ರೂಪಿನೊಳೊಂದೇ ನೆಲದೊಳ 
ಗೊಂದಿ ಬೆಳೆದು ಕಲವೊಂದಜಕೊಳೊಡನೆ ಬೆರೆದು ಚೀವೊ ಳ್ಬೆಸಜಂ ತೆ 
ಮೃದುತ್ವವನು ಒಂದದ ಖರ ಮುದ್ಧದವೊಲ್‌ (ಜಯಕಾ. ೧-೧೮). 
(ಒಳ್ಳ್‌ (ಆ ಒಳ್ಳಿತ್ತ್ವು) * ಪೆಸಅತ್‌] 
ಒಳ್ಳೇರು (ನಾ). ಒಳ್ಳೆಯ ಹೆಸರು, --ಖ್ಯಾತಿ, ಪ್ರಸಿದ್ಧಿ: ಭುವನ 
ಸ್ತುತನೆನಿಪನಾತನೊಳ್ಳೇರಿಗೆ ಸಂಭವಿಸಿದರಿವರೆಂದಡೆ ಕವಿಗಮಕಿಗಳಳನೆ 
ಪೊಗಳಲುಂ ಬಂಣಿಸಲುಂ (ಕೊಲ್ಹಾಶಾ. ೧೭-೨೨ ; 1196). 
[ಒಳ್ಳ್‌ (ಆ ಒಳ್ಳಿತ್ತು) * ಪೇರ್ಯು) 
ಒಳ್ಳೊಟ್ಟು (ನಾ). ಒಳಗಿನ ಜಳ್ಳು ; ಅಂತರಂಗದ ನಿಸ್ಸಾರತೆ: ಸಾರಾ 
ಸಾರಮಂ ಸೋದಿಸಿ ಕಳೆದದಜಸೊಳ್ಳೊಟ್ಟ ನೊಳ್ಳಟ್ಟಿಯಂ ಕೂರ್ತೊಳ 
ಕೊಂಡಿರ್ಪೊಳ್ಳಿನಿಂ ತತ್ತ್ವದ ನೆಲೆಯಣಕತು (ಚಿಕವಿ. ೪-೧೦೦). 
[ಒಳ್‌, (೬ ಒಳಗು) * ಪೊಟ್ಟು] 
ಒಳ್ಳೊತ್ತು "ಒರ್ಪೊಟ್ಟು? ನೋ. 
ಒಳ್ಳೊಟ್ಟು (ನಾ). ಒಳ್ಳೆಯ ಹೊತ್ತು; ಯೋಗ್ಯಸಮಯ: 
ಓಕೃಸ್ಮ, ಓಕ್ಕೃಷ್ಮ, ಒಳ್ಳೊಟ್ಲೌ ನೊಳ್‌, ಬಂದೆ (ಅಶ್ವತ್ಥಾ. ೪೭-೯೦೮). 
[ಒಳ್ಳ್‌ (೬ ಒಳ್ಳಿತ್ತು) * ಪೊಟ್ಟು] 
ಒಳ್ಬಾಸಿಗೆ (ನಾ). ಒಳ್ಳೆಯ ಹೂಮಾಲೆ; ಸೊಗಸಾದ ಬಾಸಿಂಗ: 
ನನೆಯಂ ದಾವಣಿಗಟ್ಟ ಕಟ್ಟುತ್ತಿನಿಯರ್ಗೊಪ್ಪಿಸಿಕೊಡುವವೊಲಿತ್ತರ್‌ 
ವನಿತೆಯರಾ ಪೂನಿನ ಪೇಟಿಯೊಳೊಳ್ಳಾಸಿಗಮಂ (ಜಯಕಾ. ೧-೫೮) 
[ಒಳ್ಳ್‌ (ಆ ಒಳ್ಳಿತ್ತ್ತು) * ಬಾಸಿಗ] 
ಒಳ್ಳಿಡು (ಕ್ರಿ). ಒಳಗೆ ಬಿಡು, --ಸುರಿ (?): ಹಿಳ್ಳವತ್ತಿಗೆಯೊಂದು 
ಸಂಭನಿಪ ಮೂಳಮನಲ್ಲದಂತದನಟ್ಟುವ([ವೊ]ಳ್ಬಿಡು [ಪಾಠಾ ೨. 
ವೊಳ್ತಿಡು]ಗಾಜ್ಯಮಂ (ಲೋಕೋಪ. ೯-೧೫೦). 
[ಒಳ (ಆ ಒಳಗು) + ಬಿಡ್ಕು) 
ಒಳ್ಬೆಳಸು (ನಾ). ಒಳ್ಳೆಯ ಬೆಳೆ; ಉತ್ತಮವಾದ ಬೆಳಸು: ಮೂಸಾ. 
ಸಿರಗುಣಗಳ ಒಳ್ಳೆಳಸು, ನೆರವೇರಿದ ಕನಸು (ದ್ರಾಕ್ಷಿದಾ. ೨-೧೯). 
[ಒಳ್ಳ್‌ (ಆ. ಒಳ್ಳಿತ್ತು|) * ಬೆಳಸ್ಕು] 
ಒಳ್ಳೆಣಿ "ಒಳ್ಳಣಿ' ನೋ. 
ಒಳ್ಳೆನೆ, ಒಳಮನೆ (ನಾ). ಮನೆಯ ಒಳಭಾಗ; ಅಂತರ್ಗ್ಯಹ : ಸಂಜೆ 
ಗತ್ತಲೆ ತೋಣಕಿ ದೀಪಮೊಳ್ಮನೆಯನೈದಲ್‌ (ಪಾಠಾಂ. ಮೊಳ್ನನೆಯನ್ನೆ 
ದಿಲ್‌] (ಚಿಬಪು. ೫-೨೦). ಒಳೆಮನೆ : “ಅಂತರ್ಗ್ಗಹಂ - ಒಳಮನೆ” 
(ಸಿದ್ಧಾ ಂತಿ. ೩೩೦); ಆಚಾರ್ಯರು ನಮ್ಮನ್ನು ಒಳ ಮನೆಯ ಕೋಣೆ 
ಯೊಂದಕ್ಕೆ ಕರೆದೊಯ್ದರು (ಕಾಲಯಾ. ೧೦). 
[ಒಳ್‌, (ಆ ಒಳಗು) + ಮನೆ] 
ಒಳ್ಳೆರಲ್‌ (ನಾ). ಒಳ್ಳೆಯ ಅರಳು; ಉತ್ತಮವಾದ ಲಾಜೆ: ಹುರಿ 
ಗೆಡಲೆಯಂತಾನುಂ ಕಾಯಾ ಅದೋಡಿ ನ; ಜೋಳದೊಳ್ಳರಲಲರು 
ವಂತಾನುಂ... ಮೆಯ್‌ ಬಿರ್ಕುಬಿರ್ಕೆನೆ ನಿಬ್ಬರಂ ಬಿರಿದೊಳಜುಗುಂ 
” (ಶಾಂತಿಪು. ೭-೯೨). [ಒಳ್ಳು (ಆ ಒಳ್ಳಿತ್ತು) * ಮರಲ್ಸ್‌,] 
ಒಳ್ಮಾಣಿಕ (ನಾ). ಶ್ರೇಷ್ಠ ವಾದ ಮಾಣಿಕ್ಯ : ಕಾರ್ಶ್ಶಮೊಂದಿರ್ದೊಡಂ 
ಕಡೆದೊಳ್ಮಾಣಿಕದಂತೆ ರಂಜಿಪಠಿವಂ ತೇಜೋನ್ವಿತಂ ಭೂಮಿಪಂ(ಶಾಕುಂತ. 


೮೨-೧೩೭). [ಒಳ (< ಒಳ್ಳಿತ್ತು) + ಮಾಣಿಕ) 


ಒಳ್ಮಾತು 


ಒಳ್ಳಾತು "ಒಳ್ವಾತು' ನೋ. 
ಒಳ್ಮಾನಸಿಕೆ (ನಾ). ಸೌಜನ್ಯ; ಒಳ್ಳೆಯತನ : *ಸಾಧುತಾ ಚ ಒಳ್ಳ್ಮಾ 
ನಸಿಕೆಯುಂ” (ನೀತಿವಾ. ೩೧-೧೭). 
[ಒಳ್ಳ್‌ (ಆ ಒಳ್ಳಿತ್ತು;) * ಮಾನಸಿಕೆ] 
ಒಳ್ಮಾವು (ನಾ). ಒಳ್ಳೆಯ ಮಾವಿನ ಮರ: ಪೊಸಮಲ್ಲಿಗೆಗಮೊಳ್ಳಾ 
ವಿಂಗಂ ಮದುವೆ ಮಾಡಿದಳ್‌ ಬನದೊಳ್‌ (ವರ್ಧಪು. ೯-೩೮). 
[ಒಳ್ಳ್‌ (ಆ. ಒಳ್ಳಿತ್ತು,) * ಮಾವು] 
ಒಳ್ಳಿಂಚು (ನಾ). ಒಳ್ಳೆಯ ಮಿಂಚು; ಮಿಗಿಲಾದ ಮಿಂಚು: ಆ 
ರತ್ನದಿಂ ಕಾಂಚನದಿಂದೊಳ್ಳಿಂಚಿನಿಂದೆಂ ರವಿರುಚಿಯಿನಳುಂಬಂ ಮಹೇಶ 
ಪ್ರಕಾಶಂ (ಶಬಶಂ. ೫-೮). 
[ಒಳ್ಳ್‌ (ಆ ಒಳ್ಳಿತ್ತ್ತು) * ಮಿಂಚ್ಕು] 
ಒಳ್ಳಿಡಿ (ನಾ). ಒಳ್ಳೆಯ ಮಿಡಿ; ಸೊಗಸಾದ ಹೀಚು : ಇತ್ತನಗ್ಗಳದ 
ಮಾವಿನ ಪೂವಿನ ಮಾವಿನಂಕುರೆ ಪ್ರಕರದ ಮಾವಿನೊಳ್ಳಿ ಡಿಯ ಜೀವಿ 
ತಮಂ ಮದನಂ ಬಸಂತದೊಳ್‌ (ಶಾಂತಿಪು. ೭-೧೨೯). 
[ಒಳ್ಳ್‌ (ಆ ಒಳ್ಳಿತ್ತು,) * ಮಿಡ್ಮಿ] 
ಒಳ್ಳಿದುಳ್‌ (ನಾ). ಮಿದುಳಿನ ಒಳಭಾಗ : ಕದನದೊಳುಣ್ಮಿದೊಳ್ಳಿದುಳ 
ಕರ್ದಮದೊಳ್‌ ಜಗುಳ್ಳಂಫಿ) ಜಾಜ್‌ ಪೋಪುದುಂ (ಗದಾಯು. ೪-೪೩); 
ಒಳ್ಳೆದುಳ* ಸಿಡಿಲ್ತರೆ ಪೊಜಸಾರ್ದು ಸನ್ನೆದಗರಂದದೆ ತಾಗುವ ರುಟ್ಟ 
ಮಲ್ಲರಂತಿರೆ (ವರ್ಧಪು. ೮-೫೭). 
[ಒಳ್‌, (ಆ ಒಳಗು) + ಮಿದುಳ್‌) 
ಒಳ್ಳುಗುಳ್‌ (ನಾ). ಒಳ್ಳೆಯ ಮೊಗ್ಗು : ಕಂಪಿನೊಳ್‌ ಪೊರೆದ ವಸಂತ 
ದೊಳ್ಳುಗುಳ ತಣ್ಕೊಡವಂ ತುಡಿಸಲ್ಕೊಡರ್ಚಿದಳ್‌ (ಕಾದಂಉ. ೭೮೫). 
[ಒಳ್ಳ್‌ (ಆ. ಒಳ್ಳಿತ್ತು) * ಮುಗುಳ್‌] 
ಒಳ್ಮುಡಿ (ನಾ). ಚೆಲುವಾದ ತಲೆಕೂದಲು ; ಸೊಗಸಾದ ತಲೆ 
ಗೂದಲು: ಕೋಮಳ ತನುಯಸ್ಟಿ ಕಲ್ಪಲತಿಕಾಂಕುರಮೊಳ್ಳುಡಿ ಸೋಗೆ 
(ಕಾವ್ಯಸಾ. ೬೧೨ ಶೂದ್ರಕ) ; ಕಟ್ಟ ದೊಳ್ಳುಡಿ ವಿಭಾಗಿಸದೆ ಕುರುಳ ಬೈತಲೆ 


ಯೊಂದು ತೋಳ್ಗಮರ್ದ ಜನಕೆ .. . ಮೆೇಆ್‌ಯೆ ಬರುತಿರ್ದರರೆಮಾಳ್ಪ | 


ಸಿಂಗರಂಗಳನುಳಿದು ತರೆಳೆಯರ್‌ ತವಕದಿಂದೆ (ಚೆಬಪು. ೧೯-೨೪). 
[ಒಳ್ಳ್‌ (ಆ ಒಳ್ಳಿತ್ತು,) + ಮುಡ್ಮಿ] | 
ಒಳ್ಳುತ್ತು (ನಾ). ಒಳ್ಳೆಯ ಮುತ್ತು; ಚೊಳ್ಳುಮುತ್ತು. "ಒಳ್ಳುತ್ತು 
ದೊಡವು' ಪರಾ... [ಒಳ್ಳ್‌ (ಆ ಒಳ್ಳಿತ್ತು) * ಮುತ್ತು] 
ಒಳ್ಳುತ್ತುದೊಡವು (ನಾ). ಚೊಕ್ಕಮುತ್ತಿನ ಆಭರಣ: ಗಜಶಿರದಿ 
ಪಂದಿಯ ದಾಡಿ[ಡೆ] ಯಿಂ ಪೆಸರ್ವೆತ್ತು ಪುಟ್ಟದೊಳ್ಳುತ್ತುದೊಡವುಗಳ 
(ರಾಘಚ. ೧೭-೬೫). [ಒಳ್ಳುತ್ತು + ತೊಡವು] 
ಒಳ್ಳು (ನಾ). ಒಳ್ಳೆಯ ತುಣುಕು; ಸೊಗಸಾದ ಚೂರು : ಪೊಳೆ 
ವೆಳದಿಂಗಳೊಳ್ಳುಟಕಿಗಳಿಂ ಸುರಸಿಂಧುವ ಶೀಕರಂಗಳಿಂ ಜಳನಿಧಿಯಲ್ಲಿ 
ಮಾರ್ಪೊಳೆನ ತಾರೆಗಳಿಂ ಸಮೆದಂತೆ . , . ಎಸೆದುದುಜ್ಜ್ವಳಮೌಕ್ತಿಕ 
ಹಾರಮಂಡಳಂ (ಕಾದಂಉ. ೧೦೬). 
[ಬಳ್‌ (ಆ. ಒಳ್ಳೆತ್ತ್ವು) * ಮುಜ್ಜು] 
ಒಳ್ಳೆ (ನಾ). ೧. ಒಳ್ಳೆಯತನ; ಸಜ್ಜನಿಕೆ: ಬಾಲಕ್ತಿ ಸಂಗಾತಿಯ ಒಳ್ಳೆ 
(ಕುಅಳ್‌. ೧-೬-೧). ೨. ಶುಭ; ಶ್ರೇಯಸ್ಸು : ಮುಂದೊಳ್ಳೆ ಬರ್ಪು 
ದೆಂದೊಳ್ವರಳೆಯಂ ಪೇಳ್ದ (ಶ್ರೀರಾಮಾ. ೩೧೭-೪೪೫). 
[ಬಳ್‌ (ಆ ಒಳ್ಳಿತ್ತು) *-ಮೈ) 
ಒಳ್ಳೆಳೆ (ನಾ). ಒಳ್ಳೆಯ ಮೆಳೆ: ಕಳಕಂಠಸ್ವನಮಂ ಪಳಂಚಲೆವ ಶಬ್ದಂ 
ಬಂಧಮಾಕಂದದೊಳ್ಳೆಳೆಯಂ ಪಾಳಿಸುವರ್ಥಂ (ಅನಂಪು. ೧-೪೭). 
[ಬಳ್‌ (ಆ. ಒಳ್ಳಿತ್ತು,)* ಮೆಳೆ) 


೧೨೮೩ 


10 


13 


20 


40 


ಒಳ್ತಾತು 


ಒಳ್ಳೊಗೆ, ಒಳುಮೊಗ (ನಾ). ಚೆಲುವಾದ ಮುಖ: ನಲ್ಲರೊಳ್ಕೊಗಂ 
ನಗೆಮೊಗದೊಳ್‌' ಪಳಂಚಲೆಯೆ ಕೂಡುವ ನಲ್ಲರೆ (ಪ 0 ೫ ಭಾ, ೪-೨೮). 
ಒಳುಮೊಗೆ : ಹರಿಣಧರನವೊಲೊಳುಮೊಗಂಗಳ ಹರಿಯ ನಡುವಿಂದಸಿ 
ಯನಡುಗಳ . , . ಯುವತಿಯರು (ಬಸಪ. ೫-೨೫). 
[ಒಳ (ಆ ಒಳ್ಳೆತ್ತು) + ಮೊಗ] 
ಒಳ್ಳಕ್ಕೆ (ನಾ). ಒಳ್ಳೆಯ ಬಕ್ಕೆ ಹಲಸಿನ ಮರ: ಬೇರ್ಪಿಡಿದುರುಟವರಂ 
ತೋರವಣ್ಟೇ ಜಿದೊಳ್ವಕ್ಕೆ (ಎಕ. ೪1, ಕಡೂರು. ೧೨೯-೪೫ ; 1718). 
[ಒಳ್ಳ್‌ ( ಒಳ್ಳಿತ್ತು) * ಬಕ್ಕೆ] 


ಒಳ್ಳೆಚ್ಚ (ನಾ). ಒಳ್ಳೆಯ ಆಭರಣ : ಒರ್ವಳಮರ್ಚಿದಳ್‌ ಪಲರನ್ನದೊ 
ಳ್ವಚ್ಚಮಂ (ಉದ್ಭಟ. ೮-೪೦). [ಒಳ್ಳ್‌(£ ಒಳ್ಳೆತ್ತು;) * ಪಚ್ಚ] 


ಒಳ್ಳಣಿ, ಒಳ್ಳಣಿ (ನಾ). ಉತ್ತಮವಾದ ರತ್ನ: ಕಣಿಯೊಳಗಾಯ್ದು 
ಸಾಣಿವಿಡಿದೊಳ್ವೇಣಿಯಂತಿರೆ ಮಾತಿನೋಜಿ (ಚಿಕವಿ. ೧-೧೦). ಒಳ್ಳೆಣಿ : 
ಚರಿತ ಪುರಾಣದೊಳ್ಳಣಿಗಳಂ ಸರವೇಜಿಪವೋಲ್‌ ಭವಾವಳೀಸ್ಮರಣ 
ಕಥಾಭವಂಗಳನದಾರ್‌ ಬರೆವರ್‌ (ಅರ್ಧನೇ. ೧-೩೯) ; ಎಣಿಸೆ ನಖಂಗ 
ಳಿಂದುಡಿಯದಿರ್ದ ಚಿಗುರ್‌ ಕಡೆದೆಜ್ಜವಿಕ್ಕದೊಳ್ಳಣಿ .. . ಆಕೆಯ ರೊಪ 
ನಘಂ (ಶಾಕುಂಶ. ೨೫-೪೫). [ಒಳ್ಳ್‌ (ಆ ಒಳ್ಳಿತ್ತು) * ಮಡಣ್ಮಿ] 
ಒಳ್ಳೆಣ್ಣ, ಒಳುವಣ್ಣ (ನಾ). ಒಳ್ಳೆಯ ಬಣ್ಣ; ಶ್ರೇಷ್ಠ ವರ್ಣ: 
ಊರ್ಜಿತಮಾದೊಳ್ವಣ್ಣಮಂ ತುಳ್ಳುವಮಳತರ ಶೈವಾಳಬಿಂಬಂಬೊಲ 
ತ್ಕುನ್ನತ ರನ್ಮುಂಬೆತ್ತಿರೆಲ್‌, .. ತಾಟಂಕಮಂ (ಉದ್ಭಟ. ೮-೩೨). 
ಒಳುವಣ್ಣ : ಥಳಥಳಿಸುವ ಚಂದ್ರಗಾವಿಯ ಮೇಲ್ಯಟ್ಟನೊಳುವಣ್ಣದೆ 
ತುಂಬುದೆರೆಯ ಕಳಹಂಸೆದುಪ್ಪುಳುವಾಸಿನ ಮಂಚದೆ (ಕಂನವಿ. ೯-೧೮೮). 
[ಒಳ್ಳ್‌ (ಆ ಒಳ್ಳಿತ್ತು)) * ಬಣ್ಣ) 
ಒಳ್ಳೆನೆ (ನಾ). ಒಳ್ಳೆಯ ಮನೆ: ಸಕಲಕೋಶದ ಗೃಹಂಗಳ್‌ ತೈಲ ಫೃತ 
ಗುಡ ಪ್ರಕರ ಸಭಾಂಡದುಗ್ರಾಣದೊಳ್ವನೆಗಳುಂ (ಚಿಬಪು. ೫-೫೦). 
[ಒಳ್ಳ್‌ (ಆ ಒಳ್ಳಿತ್ತ್ಯು)* ಮನೆ) 
ಒಳ್ಳೆರಕೆ (ನಾ). ಒಳ್ಳೆಯ ಹರಕೆ; ಶುಭಾಶೀರ್ವಾದೆ : ಪಯೋಜಜ 
ಪಾರ್ವತೀಶ್ವರೊಳ್ವರಕೆಯನಾಂತು (ಪಂಪಭಾ. ೧೨-೨೨೧), ಮುಂದೊಳ್ಳೆ 
ಬರ್ಪುದೆಂದೊಳ್ವರಳೆಯಂ ಪೇಳ್ಗು (ಶ್ರೀರಾಮಾ. ೩೧೭-೪೪೫). 
[ಒಳ್ಳ್‌ (ಆ ಒಳ್ಳಿತ್ತ್ಯು) *- ಪರಕೆ] 
ಒಳ್ತೆರಲ್‌ (ನಾ). - ಒಳ್ಳೆಣಿ : ಪಚ್ಚೆಯೊಳ್ವರಲ ತೊಳ ಪ್ಪ ಮಾಣಿಕದ 
ಮುತ್ತಿನ ಲಂಬಣಂ (ಚಂದ್ರಪು. ೬-೪೮). 
[ಒಳ್ಳ್‌ (ಆ ಒಳ್ಳಿತ್ತು]) * ಪರಲ್‌) 


(ಒಳ್ಳೆರಿಜು, ಒ ಳ್ಳ ರಿಜು (ನಾ). ಸುಂದರವಾದ ರೂಪ; ಒಳ್ಳೆಯ 


ಆಕೃತಿ: ಬಾನ್ನವಿರನೊಳ್ವರಿಜಂ[ಪಾ ಕಾಂ. ಳ್ಪರಿಜಂ] ತಳೆದೊಬ್ಬ 
ತೋಟದಂ (ಶಬಶಂ. ೫-೯). ಒಳ್ಳೆರಿಜು : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. (ಒಳ್ಳ್‌ ( ಒಳ್ಳಿತ್ತ್ವು) * ಪರಿಜು] 
ಒಳೆಳೆ (ನಾ). ಒಳ್ಳೆಯ ಬಳೆ, ಕಡಗ: ಲತಾಂತಮಾಲೆ ಮಂಜುಲ 
ಗಜದಂತದೊಳ್ವಳೆ ವಿರಾಜಿಸೆ ವಿರಾಜಿಸಿದರ್‌ ಪುಳಿಂದಿಯರ್‌ (ಶಬಶಂ. 
[ಒಳ್ಳ್‌ (ಆ ಒಳ್ಳಿತ್ತು) * ಬಳ್ಳೆ] 
ಒಳ್ಳಾತು, ಒಳುವಾತು, ಒಳ್ಳಾತು (ನಾ). ೧. ಸೊಗಸಾದ ಮಾತು; 
ಸವಿನುಡಿ; ಸುಭಾಷಿತ: ಅಕ್ಕರಗೊಟ್ಟಯುಂ ಚದುರರೊಳ್ವಾಕುಂ 
ಕುಳಿರ್‌' ಕೋಟ್ಟ ಜೊಂಪಮುಂ (ಪಂಪಭಾ. ೪-೩೧). ಒಳುವಾತು: 
೧. ಬಳಿಕ ನಡೆದು ಬಂದ ಬಳಲಿಕೆಗಳೆವಂತೊಳುವಾತುಗಳನೊಡರಿ ಪುದು 
(ಹದಿ ಬ. ೩-೧೫). ಒಳ್ಳಾತು : ೨. ನೀತಿಯ ಮಾತು; ನೀತಿ; 
“ ಒಳ್ಳೂತೆನಲ್‌'. .. ನೀತಿಯದಕ್ಕು? (ಕಶರ. ೧೧೯). 
[ಜಳ (ಆ ಒಳ್ಳೆತ್ತ್ಯು) * ಮಾತ್ತು) 


೩-೧೦). 


ಒಳ್ಳಾತುಗೆ 


ಒಳ್ಳಾತುಗ (ನಾ). ಒಳ್ಳೆಯ ಮಾತನಾಡುವವನು; ವಾಕ್ಚತುರ : 
ಕಲಾವಿದನೊಳ್ವಾತುಗನೋಜೆಗಾಜನುಚಿತಜ್ಞಂ . . . ಚಿಕೆದೇವೇಂದ್ರಂ 
(ಅಪ್ರತಿ. ೧೧-೨೧). [ಒಳಾತು *-ಗ್ಯ) 
ಒಳ್ಳಾನಸ (ನಾ). ಒಳ್ಳೆಯ ಮನುಷ್ಯ: ಒಳ್ಳುಣಂ, ಒಳ್ನುಡಿ, ಒಳ್ವಾ 
ನಸಂ (ಭಾಷಾಭೂ. ೩೫ ಉದಾ). 
[ಒಳ್ಳ್‌ ( ಒಳ್ಳಿತ್ತು) * ಮಾನಸ) 
ಒಳ್ತಾವುಗೆ (ನಾ). ಒಳ್ಳೆಯ ಪಾದುಕೆ; ಉತ್ತಮವಾದ ಪಾದರಕ್ಷೆ: 
ಮಿನುಮಿನುಪ ಪಳುಕಿನೊಳ್ತಾವುಗೆಗಳಂ ಮೆಟ್ಟಿ (ಪದ್ಮರಾ. ೨-೫೨). 
[ಒಳ (ಎ ಒಳ್ಳಿತ್ತು]) + ಪಾವುಗೆ] 
ಒಳ್ಳಾಸೆ (ನಾ). ಒಳ್ಳೆಯ ಬಾಸೆ; ಹೊಕ್ಕುಳಿನ ಮೇಲೆ ಇರುವ 
ರೋಮರಾಜಿ : ಕರಡರಣಾಧರದೆಂತವಿತತಿಯೆಂಬರುಣಮಣಿಯನುಗು 
ರೆಂಬ ಕುಲಿಶಮಂ ಕುರುಳಲರ್ಗಣ್ಕುಡುವುರ್ವೊಳ್ವಾಸೆಗಳೆಂಬ ಕರಿಯ 
ಪರಲಂ ಸ್ಮರನೆಂಬಾ ಸೊನ್ನರಂ ಕೀಲಿಸಲು (ಜಯಕಾ. ೩-೫೩). 
[ಒಳ್ಳ್‌ (ಆ ಒಳ್ಳಿತ್ತ್ವು) * ಬಾಸೆ] 
ಒಳ್ಳಾಳೆ (ನಾ). ಒಳ್ಳೆಯ ಬಾಳೆಯ ಗಿಡ: ಇರ್ತಡಿಗಾಲುವೆಯಿಂದವೆ 
ನೆಜಗೆ ಮುಸುಕಿ ಬೆಳೆದ ಚೆಂದೆಂಗೊಳ್ವಾಳೆಯಡಕೆ ಪಸುರೆಲಿವಳ್ಳಿ (ಜಯಕಾ. 
೧-೩೮). [ಒಳ್ಳ್‌ (ಆ ಒಳ್ಳೆತ್ತು) * ಬಾಳೆ ( ಬಾಟ್‌)] 
ಒಳ್ಳಿತ್ತು (ನಾ). ಒಳ್ಳೆಯ ಬೀಜ; ಚಂದವಾದ ಬೀಜ: ಕೆಂಬರಲೆಣೆ 
ಮಾಡುವರೇಕೆಂಬ ರಸಂಬಡೆದು ರಂಜಿಪೊಳ್ಳಿತ್ತಿನ ದಾಳಿ ಂ ಬದ ಬನದ 
ಶುಕಾಳಿಗಳಿಂಬದವಣ್ಣೆಅಗಿ ತುಜುಗಿದುವು (ಧರ್ಮನಾ. ೪-೫೯). 
[ಒಳ್ಳ್‌ (ಆ ಒಳ್ಳಿತ್ತ) * ಬಿತ್ತು] 
ಒಳ್ಳು "ಒಳ್ಳು? ನೋ. 
ಒಳ್ಳುಡಿ, ಒಳ್ಳುಡಿ (ನಾ). ಸೊಗಸಾದ ಹುಡಿ; ಉತ್ತಮವಾದ 
ಚೂರ್ಣ: ಕುಂಕುಮದೊಳ್ಳುಡಿವೆರೆದ ಕಮ್ಮೆಣ್ಣೆಯಪಂಕನನುತ್ತಮಾಂಗ 
ದೊಳು ಅಂಕಿಸಿಕೊಂಡವಳಿರ್ದಳು (ಕುರಾಸಾಂ. ೩೩-೯೨). ಒಳ್ಳು ಡಿ : 
ಮತ್ತೆ ತಳಿವ ಪೊಸಗಪ್ಪುರದೊಳ್ಳುಡಿ ಪೊತ್ತಿದುದಾ ವಿರಹಾನಲನೊಳಗೆ 
(ಜಯಕಾ. ೪-೪೧). [ಒಳ (ಎ ಒಳ್ಳಿತ್ತು) + ಪುಡಿ) 
ಒಳ್ಳೆಣ್‌, ಒಳುವೆಣ್‌, ಒಳ್ಳೆಣ್‌ (ನಾ). ೧. ಚೆಲುವೆಯಾದ ಹೆಣ್ಣು; 
ಸುಂದರಿ: ಕುಡುಮಿಂಚಂ ಮಸೆದನ್ನರಪ್ಪ ಪಲರೊಳ್ವೆಂಡಿರ್‌ (ಆದಿಪು. 
೩-೧೭); ಕಳ್ಳೊಳಮಮರ್ದಿನೊಳಂ ಪುಟ್ಟದ ಪೆಂಡಿರಂತೆ ಸೊಗಯಿಸುವ 
ಪಲರುಮೊಳ್ವೆಂಡಿರ್‌ (ಪಂಪಭಾ. ೪-೮೭); ಅವರಿಂ ಪೊಜಗೆ ದೇವ 
ಕನ್ನೆಯರೆನಿಪ ಪೆಂಡವಾಸದೊಳ್ವೆಂಡಿರಿಂದಂ (ಧರ್ಮಾ ಮೃ. ೮-೨೨೬). 
೨. ಸಜ್ಜನೆ; ಪತಿವ್ರತೆ: ಇದನಾಲಿಪುದೊಳ್ವೆಂಡಿರ ಧರ್ಮದ ಹದನಜಕ 
ತಾಚರಿಸುವುದು (ಹದಿಬ. ೧-೬೧). ಓಳುವೆಣ್‌ : ೧. ಚಿಲ್ವಿತ್ತಿರೆ ಪೆಂಡ 
ವಾಸದೊಳುವೆಂಡಿರಲಂಕೃತಿಯಿಂದಮಿರ್ಹಿನಂ (ಧರ್ಮಾ ಮೃ..೪-೧೩೭). 
ಒಳ್ಳೆಣ್‌: ೧. (ನೋಡೆಂದು ತನ್ನ ಕೃತಕದಿಂ ಪಡೆದೊಳ್ಳೆಂಡಿರಂ ತೋಜಕಿ 
ಮತ್ತಂ] (ಧರ್ಮಾಮೃ. ೩-೧೦೫). 
[ಒಳ್ಳ್‌ (ಆ ಒಳ್ಳೆ ತ್ತು) * ಪೆಣ್‌] 
ಒಳೆಸನ (ನಾ). ಒಳ್ಳೆಯ ಊಳಿಗ; ಉತ್ತಮವಾದ ಸೇವೆ: ಪೆಸರಂ 
ಕೇಳ್ದು ಬೆಳ್ಳತು೯ ದು ಪರಧರಣೀಮಂಡಳಂ ಗಂಡುಗೆಟ್ಟೊಳ್ಳೆಸನಂ 
ಪೂಣ್ಣತ್ತು (ಸುಕುಮಾ. ೯-೬೩). [ಒಳ್ಳ್‌ (ಲ. ಒಳ್ಳಿತ್ತು)* ಬೆಸನ್ಮ] 
ಒಳ್ಳೆಸರ್‌, ಒಳುವೆಸರ್‌ (ನಾ). ಒಳ್ಳೆಯ ಹೆಸರು: ಆ ವಿಪ್ರೋತ್ತಮನ 
ಮಗಂ ಭೂವಿಶ್ರುತನೀಶ್ವರಾಖ್ಯ ನೆಂಬೊಳ್ವೆಸರಿಂ ದೇವದ್ವಿಜಗುರು ಜನಪದ 
ಸೇವಾನಿರತಂ (ಪಂಚತಂ. ೯-೧೪). ಒಳುವೆಸರ್‌ : ಒಳುವೆಸರ್ಗ 
ಮದುವ ತಾ ಸೊದೆಯೆನಲ್‌ ಸುಧೆ (ಕಬ್ಬಿ ಕೈ. ೧೦). 
[ಒಳ್ಳ್‌ (ಎ ಒಳ್ಳೆತ್ತು) * ಪೆಸರ್‌) 


೧೨೮೪ 


20 


90 


35 


45 


ಒಳ್ಳೆರಲ್ಲಿ 68 


ಒಳ್ಳೆಳೆಗು (ನಾ). ಉಜ್ವಲವಾದ ಬೆಳಕು ; ಒಳ್ಳೆಯ ಕಾಂತಿ: ಚಂದ್ರ 
ಮುಖದೊಳ್ವೆಳಗಿನ ವಧು ಕೇಳ ಕೆಳದಿ ನಿನಗಭ್ಯುದಯಂ (ಛಂಜೋಂಬು, 
೧-೪೯) ; ಚಂದ್ರನೊಳ್ಳೆಳಗುವೊಲೊಪ್ಪಿ ತೋಜಕಿ ದುಗುಲಂ (ಕಾದಂಉ. 
೧೫೦) ; ಕತ್ತಲೆಯನೊಳ್ವೆಳಗು ಪುಸಿಯಂ ದಿಟಂ . . . ಸಲೆ ತೆನರುವಂತೆ 
(ಚೆಬಪು. ೩-೨೮) ; ರನ್ನದೊಳ್ವೆಳಗು ಚೆಂಬಿಸಿಲಂತಿರೆ (ಶಬಶಂ, ೧-೭೭). 
| [ಒಳ್ಳ್‌ (ಆ ಒಳ್ಳಿತ್ತು,) * ಬೆಳಗ್ಳು] 
ಒಳೆಳೆ (ನಾ). ಒಳ್ಳೆಯ ಬೆಳೆ. "ಒಳ್ಳೆಳೆವೊಲ' ಪರಾ. 
[ಒಳ್ಗ (ಆ ಒಳ್ಳಿತ್ತು,) * ಬೆಳ್ಳೆ] 
ಒಳ್ಳೆಳೆವೊಲ (ನಾ). ಚೆನ್ನಾಗಿ ಬೆಳೆದ ಹೊಲ; ಬೆಳೆ ತುಂಬಿ ನಿಂತ 
ಹೊಲ ; ವಿಲಸದ್ವಿಶ್ರುತ ಪುರವರಮೆಂಬೊಳ್ಳಿಳೆವೊಲದೊಳ್‌' ಸೌಭಾಗ್ಯ 
ತೆಯಿಂ ಕಣ್ಗೊಳಿಸುವ ಪುರಜನಮೆಂಬ ಬೆಳಸನುಜಕೆ ಬೆಳವಿಗೆಯಂ ಮಾಳ್ಪ 
ಇಳೆಯಾಣ್ಮನ ಕರುಣರಸಂ (ಜಯಕಳಾ. ೧-೬೫). 
[ಒಳೆಳೆ * ಪೊಲ] 
ಒಳ್ಳೆ (ನಾ). ಸೊಗಸಾದ ಚಂದ್ರ; “ಅತಿಶಯವುಳ್ಳ ಚಂದ್ರ” 
(ಕಬ್ಬಿಕಾ. ಕೋಶ): ತನ್ನನೆ ತಾನೊಲವಿಂದೆ ಜಾನಿಸುತ್ತಗಲದೆ ನಿಂದ 
ನೊರ್ವ ಸವಣಂ ಬಗೆಗೊಳ್ವೆ [ಪಾಠಾಂ. ಳ್ವ]ಜಕಿತಟ್ಟಿತೆಂಬಿನಂ (ಕಬ್ಬಕಾ. 
೨೨೭೬). [ಒಳ್ಳ್‌ (ಆ ಒಳ್ಳಿತ್ತು,) + ಪೇಟೆ] 
ಒಳ್ತೇಟ (ನಾ). ಒಳ್ಳೆಯ ಪ್ರಣಯ: ಚದುಕೋಜೆ ಚಾಟುತನಮಂದಂ 
ಬಂಧವಮೊಳ್ಳೀಟಿಮಿಚ್ಛಿಗೆ ಸಂದೊಂದುವ ಕೂಟಿಮೆಲ್ಲಮುವರ್ಗೇಂಮೈಸಂದು 
ಮಚ್ಚಿರ್ದೇದೋ (ರಾಜಕೇ. ೧೧-೮೩). 
[ಒಳ್ಳ್‌ (ಆ ಒಳ್ಳಿತ್ತು]) * ಬೇಟ್ತಿ (ಆ ಬೇಂಟಿ)] 
ಒಳ್ಳೊಗು "ಒಳವೊಗು? ನೋ. 
ಒಳ್ಳೊನಲ್‌ (ನಾ). ಮನೋಹರವಾದ ಪ್ರವಾಹ, ನದಿ: ಉದಿ 
ರ್ಪುತಿರ್ಪ ಕುಸುಮದ್ರುತಿಯೊಳ್ಳೊನಲೊಳ್‌ ಕಟಲ್ವ ಕಪ್ಪುರದ ಪುಳಿಲ್‌ 
(ವರ್ಧಪು. ೪-೭೩). [ಒಳ್ಳ್‌ (ಆ ಒಳ್ಳಿತ್ತು) * ಪೊನಲ್‌] 
ಒಳ್ಳೊಲ (ನಾ). ಉತ್ತಮವಾದ ಭೂಮಿ; ಫಲವತ್ತಾದ ನೆಲ: 
ಕುನ್ತಳದೇಸಕ್ಕಳವಟ್ಟ ಚಿನ್ನ ಪೂವೆನೆ ಬೆಳಗಿದುದೊಳ್ಳೊ ಲಮೆನಿಪ್ಪ ಬೆಳ್ವಲ 
ದೇಶಂ (ಕಇ. 1, ೨೪-೮; 1148). 
[ಒಳ್ಳ್‌ (ಆ ಒಳ್ಳಿತ್ತು) * ಪೊಲ] 
ಒಳ್ಳೆ ಕ್ಕರಿಗ (ನಾ). ಒಳ್ಳೆಯ ಅಕ್ಷರ ಜ್ಞ; ಪಂಡಿತ; ವಿದ್ವಾಂಸ: 
ತಿಂದು ಪರಿವನಲ್ಲಂ ... ತಕ್ಕನೆನಿಸಿದೊಳ್ಳಕ್ಕರಿಗಂ (ಸಮಪ. ೧೩-೪೮). 
[ಒಳ್ಳ್‌ (ಆ ಒಳ್ಳಿತ್ತು) * ಆಕ್ಕರಿಗ] 
ಒಳ್ಳೆ ಡಗು (ನಾ). ಒಳಗಿನ ಮಾಂಸ : ಇಭದೊಳ್ಳಡಗುಮನಡುಗುಮೆ 
ರೆತಿಯರ್ಗಡಗೊ£ ಗೆ] ಲ್ವಪ್ಪನಮಿಭೇಂದ್ರದಿಂ ತುಟ ಯಿಸುವೆಂ (ಶಾಂಕಿಪು. 
೬-೮೧). ಐ ಇಲ್ಲಿ ಒಳ್ಳೆಯ ಮಾಂಸ ಎಂದೂ ಅರ್ಥವಾಗಬಹುದು. 
(ಒಳ್‌, (ಆ ಒಳಗು) + ಅಡಗ್ಯು) 
ಒಳ್ಳೆ ನೆ (ಅ). ಸುಮ್ಮನೆ; ನಿಷ್ಕಾರಣವಾಗಿ : ಒಳ್ಳನುರಿವ ಪುಣ್ಗಳೊಳ್‌ 
ಕ್ಹಾರನಾರಿಗಳನೆಟ್‌ಡೊರಸಿ ಕರ್ಚುವರುಂ (ಆದಿಫು. ೫-೮೫ ವ). "ಉಳನೆ? 
ಪರಾ. [?1 
ಒಳ್ಳೆರಲ್‌ “ಒಳ್ಳಲರ್‌' ನೋ. 
ಒಳ್ಳೆ ರಲೆಅಕೆ (ಕ್ರಿ). ಒಳ್ಳೆಯ ಹೂವನ್ನು ಕೊಡು: ನಾರಿಯೊರ್ವಳ 
ನರ್ಮವಾಕ್ಕಕೆ ನವಮಂದಾರಮೊಳ್ಳರಲೆಜಕಿದುದು (ಶ್ರೀಪಾಲ. ೫-೪೨). 
[ಒಳ್ಳರಲ್‌ (ಆ ಒಳ್ಳಲರ್‌) + ಎಕ್ಕಿ] 
ಒಳ್ಳೆ ರಲ್ಲ 68 (ಕ್ರಿ). ಓ ಳ್ಳ ಯ ಹೊವುಗಳನ್ನು ಕೊಯ್ದು ತರು: 
ಪೂಗೊಂಚಲೊಳ್‌ ಪೊಕ್ಕು ನುಣ್ಬಿಂದೆಂ ಕಂಪಿಡಿದೊಳ್ಳರಲ್ಲಿಜಕಿದು 
(ಶಬಶಂ. ೨-೩೯). [ಒಳ್ಳೆ ರಲ್‌' (ಆ. ಒಳ್ಳೆಲರ್‌) + ತಿಲ್‌] 


ಒಳ್ಳೆ ರಸಂಕಶಂಕರ 


ಒಳ್ಳೆರಸಂಕಶಂಕರ (ನಾ). ಒಂದು ಬಿರುದು (?) : ವಾದ್ಯವಿದ್ಯಾಧರ 
[ನೊ]ಳೃರಸಂಕ[ಶಂಕ]ರಂ ಕಪ್ಪುರವರ್ಷನ್ರಿಪಗೆ ನೆಗರ್ದ್ವನೆಆಕೆಗಮಹೀಶ 
(Muu. XX, ೫೦-೧೫ ; ?). . (1) 
ಒಳ್ಳೆ ಲಗು (ನಾ). ಒಳ್ಳೆಯ ಅಲಗು; ಹದವಾ ಬಾಯ್ಬಾರೆ: ಒಳ್ಳ 
ಲಗಿನ ಶರತತಿಯಿಂ ಕೊಳ್ಳಕೊಳ್ಳಿಂದಂಗರಾಜನಸುರನನೆಚ್ಚಂ (ಪಂಪಭಾ. 
೧೨-೧೨). [ಒಳ್ಳ್‌ (ಆ ಒಳ್ಳಿತ್ತು) * ಅಲಗ್ಗು] 
ಒಳ್ಳೆಲರ್‌, ಒಳ್ಳರಲ್‌ (ನಾ). ಸೊಗಸಾದ ಹೊ; ಒಳ್ಳೆಯ ಹೂವು : 
ಚಿಪ್ಪರಳದೊಳ್ಳೆ ಲರ್ಗಳಂ ತುಂಬಿ (ಸಿದ್ಧರಾ. ೪-೩೬); ಸಂಪಗೆಯೊಳ್ಳಲ 
ರ್ಗಳ ಪಿಡಿದು ಮಾಜುವ ಕೋಮಲೆಯರು (ಶ್ರಿ (ಪಾಲ, ೧-೮೦). 
ಒಳ್ಳೆರಲ್‌ : ಪುರವೀಧಿಯೊಳೊಳ್ಳ ರಲೆತ್ತಿ ಮಾಲುವಾಖ್ಯಾನದ ಮಾಲೆ 
ಗಾರ್ತಿಯರೆ ರೂಪನಭೀಕ್ಷಿಸಿ (ಶಾಂತೀಶ್ವ. ೧೩-೧೬೩); ಮುಡಿಯೊಳ್‌ 
ತುಲುಬಿದ ಚಿಂಗಣಿಗಿಲೆಯೊಳ್ಳ ರಲಿಂ (ಜಯಕಾ, ೨-೪೮). "ಉಳ್ಳಲರ್‌? 
ಪರಾ. [ಒಳ್ಳ್‌ (ಆ ಒಳ್ಳಿತ್ತು,) + ಅಲರ್‌] 
ಒಳ್ಳೆಳ್ಳು (ಕ್ರಿ). ಒಳಗೊಳಗೇ ಹೆದರು; ಬಹಳವಾಗಿ ಅಂಜು : ಪರೆ 
ಭೂಪಂಗರ್ಶ್ಶಿಗೊಳ್ಳಳ್ಳಿದ ರಿಪುಗಸುರಧ್ವಂಸಿಯಿರ್ಪ್ಪಂತೆ ವಿದ್ಮಾ ಧರ 
ನಿರ್ಪ್ರಂತಬ್ಬಿಯಿರ್ಪಂತೆಸೆದು ಮಹಿಮೆಯಿಂದಿರ್ದ್ದಪಂ (ಸೌ ಇಇ. ೫x, 
೬೪-೬; 1142). “ಉಳ್ಳಳ್ಳು' ಪರಾ. 
[ಜಳ್‌, (ಆ ಒಳಗು) + ಅಳ್ಳ್ಯು] 
ಒಳ್ಳೆ ಅವು (ನಾ). ಒಳ್ಳೆಯ ಜ್ಞಾನ ; ಶ್ರೇಷ್ಠಜ್ಞ್ಞಾನ : ಒಳ್ಳಜಿವಿನ 
ಲ್ಲೊಳಿದನ್‌' ತಿಳಿಯೆಯೇನ್‌ ನೀನ್‌ (ಬದ್ಧ ಪ್ರ. ೧೮-೩೮೨) ; ಅದು ನಿನಗೆ 
ಒಳ್ಳಜಕಿವ ಕಲಿಸಿಲ್ಲವಿನ್ನುಂ (ಬದ್ಧ ಪ್ರ. ೫೨-೧೧೩೩). 
[ಒಳ್ಳ್‌ (೬ ಒಳ್ಳಿತ್ತು) * ಆಜವು] 
ಒಳ್ಳಾಗರ (ನಾ). ಒಳ್ಳೆಯ ವಾಸಸ್ಥಾನ; ಶ್ರೇಸ್ಮವಾದ ಮನೆ: 
ತ್ಯಾಗದ ಗುಣಕ್ಕೆ ತಾಯ್ತುನೆ... ಇಷ್ಟರ ವಿಶಿಸ್ಟರ ತೋಷಣಪೋಷಣಂ 
ಗಳೊಳ್ಳಾಗರಮೆಂದು ಬಣ್ಣಿಸುವುದೀ ಧರೆ ಪಜ್ಜೆತ ಪಾರಿಜಾತನಂ ನಾಗನಂ 
(ಎಇ. XXI, ೨-೩೩ ; 1260). 
[ಒಳ್ಳ್‌ (ಆ ಒಳ್ಳೆತ್ತು) * ಆಗರ್ಕ] 
ಒಳ್ಳಾನೆ (ನಾ). ಒಳ್ಳೆಯ ಅನೆ; ಉತ್ತಮವಾದ ಆನೆ: ಒಳ್ಳಾನೆಗೋ 
ಡಲಜಕಿಯದ ಬೆಳ್ಳಾ ಳವೊಲಗಿದು (ಶಾಂತಿಪು. ೧೦-೮). 
[ಒಳ್ಳ್‌ (ಆ ಒಳ್ಳಿತ್ತ) * ಆನೆ] 
ಒಳ್ಳಾರ (ನಾ). ಒಳ್ಳೆಯ ಹಾರ; ಉತ್ತಮವಾದ ಮಾಲೆ: “ಒಳ್ಳಾರಂ 
ಸುಹಾರಾರ್ಥದೊಳ್‌ ” (ಕರ್ಣಾನಿ. ೯೬); ರಕ್ಕಸರ ಪಂದಲೆಯಮಾಲೆಯತಿ 
ಶೀವಿರ್ದ ಮುತ್ತಿನೊಳ್ಳಾರವಾಗಲೈ ಮಾದೇವನೆಜಗುವನೆಡರ್ಗಾವ 
ನೊಪ್ಪಿದನೆನ್ನ ಜೀವಗುರು (ಚೆ ೮ರ ಮ. ೧-೫೧) ; ಮೌಕ್ತಿಕದ ಗಡಣದೊ 
ಳ್ಳಾರಂಗಳಿಂದ (ವೀಕೈಪು. ೨-೯-೧೮). 
[ಒಳ್ಳ್‌ (ಆ ಒಳ್ಳಿತ್ತು,) 4 ಆರ್ಕೆ] 
ಒಳ್ಳಾಳ್‌, ಒಳ್ಳಾಳು (ನಾ). ಶೂರ; ಕಡುಗಲಿ: ಬೆಳ್ಳಾಳ್ಗೆ ಪೊಳೆಪು 
ದೋಟುವುಜೊಳ್ಳಾಳ್ಗೆ ಪೊಡರ್ಪುದೋರ್ಪುದು (ಪಂ ಪ ಭಾ. ೧೨-೧೨); 
ಒಳ್ಳಾಳೆಡೆಗೋದನೊದಣ್‌ ಚಟ್ಟಿ ನೊಳೊ ವಜ ೦ (ಶಮದ. ನ. ೭೯ 
ಪ್ರಯೋ). ಒಳ್ಳಾಳು : ಕಿರಾತರಾಜರ್‌ ತಮ್ಮುಳ್ಳಾಳುಮನೊಳ್ಳಾಳುವು 
ನುರ್ಕಾಳುಮನೊಡಗೊಂಡು ಬಂದು ಮುತ್ತಿದರಾಗಳ್‌ (ಜೀವಸಂ. 
೫೮-೪೦). [ಒಳ್ಳ್‌ (ಆ ಒಳ್ಳೆತ್ತ್ಯು) * ಅಳ್‌] 
ಒಳ್ಳಾಳು "ಒಳ್ಳಾಳ್‌' ನೋ. 
ಒಳ್ಳೆ (ನಾ). ರಾಶಿ; ಸಮೂಹ: ಸಂಶಯದ ಹಸರಮುಬ್ಬಟದುಡುಪು 
ಕೋಗದೊಟ್ಟ ಲು ಕಪಟದೊಳ್ಳಿ ಯಹುದೀ ಕಾಯವು (ಕೈಕವ. ೧-೧೮-೨). 
[< ಉರುಳ್ಳಿ ?] 


೧೨೮೫ 


20 


25 


30 


35 


40 


ಒಳ್ಳಿತ್ತು, 


| ಒಳ್ಳಿ ಕೆಯ" (ಕ್ರಿ). ೧. ಲೇಸುಮಾಡು; ಸರಿಯಾದುದನ್ನೇ ಮಾಡು: 


ನಿಲ್ಲದೆ ಬಂದೆಮೆಂದೊಡೊಳ್ಳಿಕೆಯ್ದಿರೆಂದೊರ್‌ (ವಡ್ಡಾ ರಾ. ೮೯-೧೮) ; 
ತಪಂಬಟ್ಟೊಳ್ಳಿಕೆಯ್ದಿರ್‌ (ಚಾವುಂಪು. ೯೪-೧) ; ಬ್ರಹ್ಮಣ್ಮಂ, ಬ್ರಾಹ್ಮಣೇ 
ಹಿತಂ - ಈ ೨ ಬ್ರಾಹ್ಮಣರ್ಗೆ ಒಳ್ಳಿ ಕೆಯ್ವುದು (ಹಲಾಯು. ೬೭-೨೫೨). 
೨. ಅನುಗ್ರಹಿಸು; ಉಪಕಾರಮಾಡು: ಸುಯೋಧನನೆನಗೊಳ್ಳಿ 
ಕೆಯ್ದ ಕೃತಮಂ ಪೆಜಗಿಕ್ಕಿ ಹ ಪಾಂಡವರೆನಾನೊಳವೊಳ್ಳೊಡೆ ನೀಮೆ 
ಪೇಸಿರೇ (ಸಂಪಭಾ. ೬-೯೮); ದ್ರೋಣನೆಮಗೊಳ್ಳಿಕೆಯ್ದಂ ದ್ರೋಣನ 
ಸುತನೊಳ್ಳಿಕೆಯ್ಯದಿರ್ಕುಮೆ (ಗದಾಯು. ೩-೬೧). ೩. ಶುಭವನ್ನುಂಟು 
ಮಾಡು : ಎನಗೀಗಳೊಂದಿ ಚಂದ್ರನ ಬಲಮೊಳ್ಳಿ ತಾಗಿ ಸಲೆಯಿಲ್ಲದೊಡಾ 
ವುದುಮೊಳ್ಳಿಕೆಯ್ದುಮೇ (ಸಂಪಭಾ. ೪-೬೮); ಕಿಚ್ಚಂ ಸಾರ್ದಂಗೆ 
ಮಾಗೆಯೊಳೊಳ್ಳಿಕೆಯ್ವಂತೆ ಬೇಸಗೆಯೊಳೊಳ್ಳಿಕೆಯ್ಗುಮೆ (ಜೀವಸ೦, 
೧೩-೨೫ ವ). [<£ ಒಳ (ಎ ಒಳ್ಳೆತ್ತು)* ಕೆಯ್ಮ್‌) 
ಒಳ್ಳಿಗ (ನಾ). ಒಳ್ಳೆಯವನು: ಆಂ ಕರಿಕನೆನಾಂ ಶ್ವೇತನೆನಾಂ ಕುಲಜ 
ನೆನಾಂ ಧನಾಢ್ಯನೆಂಡೊಳ್ಳಿಗನೆಂ (ಪರಮಾ. ೫-೧೪). 
[ಒಳ್ಳ್‌ (ಆ ಒಳ್ಳಿತ್ತು,) + -ಇಗ] 
ಒಳ್ಳಿತು "ಒಳ್ಳಿತ್ತು' ನೋ. 
ಒಳ್ಳೆ ತುಗೆಯ (ಕ್ರಿ). -'ಒಳ್ಳಿಕೆಯ್‌ ೧: ಒಳ್ಳಿತುಗೆಯ್ದೆ ದೇವಗತಿ 
ಯೊಳ್‌ ತೊದಳೇಂ ಜನಿಯಿಸಿದಪೆ (ವರ್ಧಪು. ೧೬-೬೧)- 
[ಒಳ್ಳಿತು (ಆ ಒಳ್ಳೆತ್ತ್ಯು) * ಕೆಯ್‌,] 
ಒಳ್ಳಿತೆಸಕೆ (ನಾ). ಒಳ್ಳೆಯ ಕೆಲಸ: ಒಳ್ಳಿತೆಸಕಂಗೆಯ್ದರೆಲ್ಲರುಂ, 
ಪೆರ್ಮೆಯದು! (ಪಾರಸಿ, ೨೮-೬೫೧). 
[ಒಳ್ಳಿತು (ಆ ಒಳ್ಳಿತ್ತು) * ಎಸಕ್ಕ] 
ಒಳ್ಳಿತ್ತು,, ಒಳಿತ್ಕು ಒಳ್ಳಿತು (ಗು). ೧. ಒಳ್ಳೆಯದಾದ; ಶ್ರೇಷ್ಠ 
ವಾದ; ಯೋಗ್ಯವಾದ: ಬಲಮಂ ಶಕುನಮನೊಳ್ಳಿತ್ತುಪಾಯಮಂ 
ಪಿಡಿವಂದು (ಪಂಪಭಾ. ೫-೪೬). (ನಾ). ೨. ಒಳ್ಳೆಯದು; ಶ್ರೇಷ್ಠ 
ವಾದುದು; ಯೋಗ್ಯವಾದುದು: ಈಗಳೆನ್ನ ಪುಣ್ಕದಿಂ ದೊರೆ 
ಕೊಂಡುದೊಳ್ಳಿತ್ತು (ಪಂಪಭಾ. ೧-೧೧೮ ವ); ಎನ್ನೊಡನೆ ಬರ್ಪುಡೊ 
ಳ್ಳಿತ್ತು (ಸಂಚತಂ. ೫೪-೨೦); ವಸ್ತ್ರಂಗಳೊಳ್‌ ಬೆಳ್ಳಟ್ಟಿಯೊಳ್ಳಿತ್ತು 
(ಶಬ್ದಾನು. ೨೨೩ ಪ್ರಯೋ). ೩. ಶುಭವಾದುದು ; ಹಿತವಾದುದು; 
ಉತ್ತಮವಾದುದು: ಒಳ್ಳಿತ್ತ ಕೆಯ್ವೊರಾರ್‌' ಪೊಲ್ಲದುಮದಣಕನ್ತೆ (ಇಆ. 
೫, ೬೧-೬; 7ನೆಯ ಶತ); ಅಡಿಗಡಿಗೊಳ್ಳಿತ್ತಂ ನುಡಿ (ಸಮಪ, ೨-೮೦); 
ಅಲ್ಲದುದಂ ಪಿಂಗಿಸಿ ಲೀಲೆಯಿನೊಳ್ಳಿ ತ್ತ ೦ ಪಿಡಿವಾ ಬುಧಜಾಲಂ (ಜಯಕಾ. 
೧-೨೨). ಒಳಿತ್ಕು: ೨. ಆದದ್ದೆಲ್ಲ ಒಳಿತೇ ಆಯಿತು (ಪುರಂದ. 
೧-೯೫ ಪಲ್ಲವಿ); ಸಂಧಿಯ ಮಾಳ್ತುದೊಳಿತೆಂದು. ಹ ಬಿನ್ನಹಮಾಡಿದನು 
(ಮೋಹತ. ೩೭-೩೫); ನೀವೂ ಬಂದರೆ ಒಳಿತು (ಕುಂಕುಮ. ೪೯). 
೩. ಹೆತ್ತವರು ತಮ್ಮ ಮಕ್ಕಳ ಒಳಿತಿಗಾಗಿಯೇ ಶ್ರಮಿಸುತ್ತಾರೆ ( ಪ್ರತಾಸ. 
೨೪). ಒಳ್ಳಿತು: ೨. ಒಳ್ಳಿತಪ್ಪ ಸತ್ಯ ಶೌಚ ಚಾರಿತ್ರವೆಂದು (ವಡ್ಡಾರಾ. 
೮೭-೮) ; ಇದು ಫೊಲ್ಲದೊ ತಾನೊಳ್ಳಿ ತೋ ಮೇಣ೯ (ಕಾದಂಪೂ. ೭೮೬); 
ಅಸುರರಿಪುವಿನ ಕೂಡೆ ವಿಗ್ರಹವೊಳ್ಳಿ ತೇ (ಕುವ್ಯಾದ್ರೊ (. ೧-೯). 
೩. ಆದಿಯ ನೃಪರಮಿತಮತಿಗಳಿದನೊಳ್ಳಿತನುತ್ಬಾದಿಸಿದರ್‌' (ಶಾಂಕಿಪು. 
೬-೧೨) ; ಧರ್ಮತನೂಜನೊಳ್ಳಿತಂ ಪೇಟ್ಜಪಂ (ಗದಾಯು. ೭-೪೫) ; 
ಕುಳ್ಳಿರಿರಕ್ಕ ನೀವೆಲ್ಲ ಬಳಲ್ಲಿರೆಂದೆೊಳ್ಳಿತ ನುಡಿದು (ಭರಚ. ೪-೧೧೩). 
ಒಳ್ಳಿದರ್‌, ಒಳ್ಳಿದರು (ಬಹುವ): ನಾಯಕರೊಳ್ಳಿ ದರ್‌ ನೆರೆದರೋ 
ಕಾದಲ್ಕೆ (ಪಂಪಭಾ. ೧೦-೪) ; ಅವನಿಪಾಲರು ಕಂಗಳಿಂದವೆ ಕಿವಿಗೆ ಕರವೊ 
ಳ್ಳಿದರು (ಕುವ್ಯಾದ್ರೋ. ೧೮-೨) ; ಒಳ್ಳೆ ದರ ಒಡನಾಡಿ ಕಳ್ಳನೊಳ್ಳಿ ದನಕ್ಕು 
ಒಳ್ಳಿದನು ಕಳ್ಳರೊಡನಾಡಿ ಅವ ಶುದ್ಧ ಕಳ್ಳ ತಾನಕ್ಕು (ಸರ್ವಜ್ಞ. ೮೨೩). 


ಒಳ್ಳಿತ್ತ್ಕು ೧೨೮೬ 


ಒಳಿತಾಗಿ -೧. ಚೆನ್ನಾಗಿ; ಸುಖವಾಗಿ: ನೀವು ಒಳಿತಾಗಿ 
ಇದ್ದೀರೊ? (ಮುಂಬಯಿ. ೩-೬೭). ೨. ಸಂಪೂರ್ಣವಾಗಿ; ವಿಶೇಷ 
ವಾಗಿ: ಅವನನ್ನು ಒಳಿತಾಗಿ ಥಳಿಸಿದರು (ಮು ೦ಬ ಯಿ. ೧-೨೩); 
ಒಳಿತಾಗಿ ಮಳೆಬೀಳುವವರೆಗೆ ಕಡಿಮೆಯಾಗುವುದಿಲ್ಲ (ಕಭಾಗೆ. 
1, ೨೧). ಒಳಿತಾಗು, ಒಳ್ಳಿತಾಗು, ಒಳ್ಳಿತ್ತಾಗು - ಒಳ್ಳೆಯದಾಗು ; 
ಹಿತವಾಗು : ಇದರಿಂದ ಒಳಿತಾಗಲಿಕ್ಕಿಲ್ಲ (ಮೇದಿಮ. ೧೦); ಸಮ್ಯಗ್‌ 
ಜ್ಞಾನ ಚಾರಿತ್ರಂಗಳೊಳಗೊಳ್ಳಿತಾಗಿ ನೆಗಟ್ಹು (ವಡ್ಡಾರಾ. ೮೪-೨೯) ; 
ನಿನ್ನ ಚೆನ್ನಭಾಷಿತಮದೊಳ್ಳಿ ತ್ತಾ ದುದು (ಗದಾಯು. ೨-೪ ವ); ನೀನಾ 
ದ್ವಿಜನ್ಮಜಾತಿಯಂ ಒಳ್ಳಿತ್ತಂ ಮಾಡಿದೆಯನ್ನೆ ವರಂ ಒಳ್ಳಿ ತ್ತಾಗಿ ನಡೆಗುಂ 
(ಚಾವುಂಪು. ೭೪-೨೧); ಒಳ್ಳಿ ತ್ತು ಪೊಬ್ಲದೆಂಬುದನೊಳ್ಳಿತ್ತಾಗಣಕಿದೆವಂಗೆ 
ಜಿನವಚನಂ ತಾನೊಳ್ಳಿತ್ತು (ಸಮಪ. ೩-೩೦). ಒಳ್ಳಿತೆಯ್ದು - ಒಳ್ಳೆಯ 
ದನ್ನು ಪಡೆ; ಶ್ರೇಯಸ್ಸುಹೊಂದು : ಒಡಲೊಡವೆಯನಿತ್ತುವೊಳ್ಳಿತೆ 
ಯ್ಡಿದರೆಂಬ ನುಡಿ ಹರೆದುದ ಕೆ ಳ ಅಕಿ ಯಾ (ಶ್ರೀಪಾಲ. ೮-೫೩). 
ಒಳ್ಳಿದನ್‌, ಒಳ್ಳಿದನು- ಒಳ್ಳೆಯವನು: ಕಳ್ಳ ನೊಳ್ಳಿ ದನೊ ತಳಜನೊಳ್ಳಿ 
ದನೊ (ಕುಸುಮಾ. ೭-೨೭); ಲಕ್ಷ್ಮೀಲೋಲ ನಿಮಗೊಳ್ಳಿದನು (ಕುವ್ಯಾಅ.- 
ಓರಿಇ, ೨೧-೪೪). ಒಳ್ಳಿದಳ್‌ ಎ ಒಳ್ಳೆಯವಳು: ಒಳ್ಳಿದಳ್‌, ನಲ್ಲಳ್‌, 
ಪೊಲ್ಲಳ್‌(ಭಾಷಾಧೂ. ೧೯೦ ಉದಾ); ನಿದ್ಮಾ ಕಲೆಗಳನು ಒಳ್ಳಿದಳಂತೆ ತೋಟ 
ಸಿದಳು ರಾಯಗೆ (ಕುರಾಸಾಂ. ೨೫-೧೮). [ದೇ. ॥ ತಮಿ. ಒಳಿ, ಒಣ್ಮೈ] 

ಒಳ್ಳಿತ್ತ್ಯು ಒಳಿತ್ತು (ಅ). (ಒಪ್ಪಿಗೆಯನ್ನು ಸೂಚಿಸುವಲ್ಲಿ) ಆಗ 
ಬಹುದು, ಒಳ್ಳೆಯದು ಎಂಬರ್ಥದಲ್ಲಿ ಬರುವ ಅವ್ಯಯ : ಅವರ್‌- 
ಕರಮೊಳ್ಳಿ ತ್ತಂತೆಗೆಯ್ವೆವೆಂದು (ಸಂಚತಂ. ೨೦-೧೩); ಅಂತಾದೊಡೆ 
ಕರಮೊಳ್ಳಿತ್ತು ನಡೆ ನಿನ್ನ ನಚ್ಚಿನ ರಿಷಿಯಲ್ಲಿಗೆ (ಸುಕುಮಾ. ೬-೫೧ ವ); 
ಕರಮೊಳ್ಳಿ ತ್ತು ಬನ್ನಿಂ (ಧರ್ಮಾಮೃ. ೧-೯೮). ಒಳಿತ್ಕು : ಅಸಮಾಕ್ಷ 
ಪದದರ್ಶನಳೆ ಪೋದಪೆನೆಂದು ಬೆಸಗೊಳಲೊಳಿತೆಂದು ನುಡಿದ (ಮೋಹತ. 
೨೩-೫೭). [೬ ಒಳ್ಳಿತ್ತು|] 

ಒಳ್ಳೆಹ (ಗು). ಚೆ ಗಿರುವ; ಉತ್ತಮವಾಗಿರುವ: ಒಳ್ಳಿಹ 
ಮುಸ್ತೆಯಿಪ್ಪೆ ಕೇಡಿಲ್ಲದ ಚಿಲ್ಲಗೊಟ್ಟಿ ಪೂಸಪೀರೆಯ ಬಿತ್ತಿನೊಳಾದ 
ಬೂದಿಯಂ ನಿಲ್ಲದೆ ಬಾವಿಯೊಳ್‌ ಕಲಸಲ್‌ (ಆ ಟ್ಟ ಮ. ೧೧-೬೩) ; 
ಒಳ್ಳಿಹ (ಪಾಠಾಂ. ಯ] ಮೈಲಾರನವೊಳಗೆಲ್ಲ ಸಣಬು (ಬಸವ. ೨೮೦); 
ಕಣ್ಣುಗಾಣದ ಕುರುಡನೊಳ್ಳಿಹ ಕನ್ನಡಿಯ ಹಿಡಿದಂತೆ (ಪ್ರಭುಲೀ. ೭-೮). 

ಒಳ್ಳಿಹನು - ಒಳ್ಳೆಯವನು: ಮನಧರ್ಮವ ಮಜಕಿಯಿಸಿ ಹೀನ 
ನೊಳ್ಳಿಹನಾದಹನೆ (ಮೋಳಿಮಾ. ೪-೧೩). 
[ಜಳ (ಎ ಒಳ್ಳಿತ್ತು) * ಇಹ್ಮ (ಆ ಇರ್‌)] 

ಒಳ್ಳುಗುರ್‌ (ನಾ). ಒಳ್ಳೆಯ ಉಗುರು; ಚೆಲುವಾದ ಉಗುರು: 
ಅವನತಕಂರಿ ಕಯ್ಲಿಡಿಯನೊಳ್ಳುಗುರಿಂ ಬೆರಟುತ್ತೆ ಬೆಳ್ಮೊಗಂ ಸಮನಿಸಿ 
ಕಾಲ್ವೆರಲ್‌' ಬರೆಯೆ ಭೂಮಿಯನಿರ್ದಳದೊಂದು ಚೆಲ್ಪಿನಿಂ (ರಸರ. 
೪-೧೮೫). [ಒಳ್ಳ್‌ (ಆ ಒಳ್ಳಿತ್ತು,) * ಉಗುರ] 

ಒಳ್ಳುಡೆ (ನಾ). ಒಳ್ಳೆಯ ಉಡುಗೆ: ಮಿಸುಪ ದುಗುಲದೊಳ್ಳು ಡೆ (ಜಗವಿ. 
೧೦-೧೦೭) ; ಅಕ್ಷಮಾಲೆಯೊಳ್ಳುಡೆ ನವಕಾಂತಿ ಹಸ್ತಕಟಿಕಂ ಮೆಜಕೆಯು 
ತ್ತಿರೆ (೧ಿ೦ಕ. ೩-೪೨). "ಉಳ್ಳುಡೆ? ಪರಾ. 

[ಅಳ್‌ (೬ ಒಳ್ಳಿತ್ತು]) * ಉಡ್ಕೆ] 

ಒಳ್ಳುಣಿಸು (ನಾ). ಒಳ್ಳೆಯ ಉಣಿಸು; ಉತ್ತಮವಾದ ಆಹಾರ: 
ಅಗಲೊಳಿಕ್ಕಿ ದೊಳ್ಳು ಣಿಸು (ಅಜಿ ಪು. ೨-೫೧); ತುಡುವುದು ಭೂಷಣ 
ಮನುಣ್ಬುದೊಳ್ಳು ಣಿಸಂ (ಧರ್ಮಾಮೃ. ೪-೨೩೨) , ಬಡವಂಗೆ ಕೆಡವರಂ 
ಪಸಿದವಂಗೊಳ್ಳುಣಿಸು. . . ದೊರೆಕೊಂಡೊಲಾಯ್ತು (ಚೆಬಪು. ೩೬-೧೨). 

[ಒಳ್ಳ್‌ (ಆ ಒಳ್ಳಿತ್ತು) * ಉಣಿಸ್ಸು] 


ಒಳ್ಳೆ 


ಒಳ್ಳುರಿ (ನಾ). ಹೆಚ್ಚಿನ ಉರಿ; ಪ್ರಚಂಡವಾದ ಜ್ವಾಲೆ: ಆ ನನೆಗಣೆ 
ಯಿಂದುದಯಿಸಿದುಗ್ರಾನಲನೊಳ್ಳುರಿಯೊಳು ತದ್ವಿರಹದ ಮಾನಿನಿ ಕಣ್ಣೆ 
ವಿರಾಜಿಸಿದಳ್‌ (ಜಯಕಾ. ೪-೪೨). [ಒಳ್ಳಾ (ಆ ಒಳ್ಳಿತ್ತು]) * ಉರ್ಮಿ] 
ಒಳ್ಳುರಿಚ (ನಾ). ಒಳ್ಳೆಯ ಊರಿನಲ್ಲಿ ಹುಟ್ಟಿದವನು; ಪಟ್ಟಣಿಗ ; 
5 ನಾಗರಿಕ: ಒಳ್ಳುರಿಚಂ, ಬನಿಚಂ, ಕಲಿಚಂ, ಕರಹಡಿಚಂ (ಶಬ್ದಾನು. 
೪೨೦ ಪ್ರಯೋ); ಬಿನ್ನಣೆಗಾಜರೊಳ್ಳುರಿಚರ್‌' ಅಕ್ಕರಿಗರ್‌: ಕೆಳೆ ಪಾರ್ವ 
ಮಕ್ಕಳುಂ ತನ್ನೊಡನಾಡೆ (ಚಿಕವಿ. ೫-೧೧೦).  [ಒಳ್ಳೂರ್‌ + -ಇಚ] 
ಒಳ್ಳುಲಿಪು (ನಾ). ಇಂಪಾದ ಧ್ವನಿ; ಮಧುರವಾದ ನಾದ: 
ಜಲವಿಹಗಂಗಳೊಳ್ಳುಲಿಪುಗೇಳ್ದು (ಕುಸುಮಾ. ೧-೮೧). 
[ ಒಳ್‌ (ಆ ಒಳ್ಳಿತ್ತು,) * ಉಲಿಪು) 
ಒಳ್ಳೊರ್‌ (ನಾ). ಒಳ್ಳೆಯ ಊರು, --ಪಟ್ಟಿಣ: ಒಳ್ಳೆತು ಊರ್‌ 
ಒಳ್ಳೂರ್‌ (ಶಬ್ದಾನು. ೪೧೯ ವ್ಯಾಖ್ಯಾ). "ಒಳ್ಳೂರಿಗ' ಪರಾ. 
[ಒಳ್ಳ್‌ (ಆ ಜಒಳ್ಳಿತ್ತು) * ಊರ್‌] 
ಒಳ್ಳೊರಿಗ (ನಾ). ೧. ಒಳ್ಳು ರಿಚ: ಕರಹಡಿಗಂ, ಒಳ್ಳೂರಿಗಂ, 
ಬಾನಿಗಂ, ಪಟ್ಟಣಿಗಂ (ಶಬ್ದಾನು. ೪೧೯ ಪ್ರಯೋ). ೨. (ಕರಾ) ಒಳ 
ನಾಡಿನವನು. [ಒಳ್ಳೂರ್‌ + -ಇಗ] 
ಒಳ್ಳೆ (ಗು). ಒಳ್ಳೆಯ; ಶ್ರೇಷ್ಠವಾದ: ಮಕ್ಕಳಿಗೆ ಒಳ್ಳೇ ನಡತೆಯನ್ನು 
ಕಲಿಸುವುದು (ಮುಂಬಯಿ, ೪-೩೩); ಜನರು ನನ್ನ ಒಳ್ಳೆ ಎತ್ತುಗಳ 
ನ್ನೆಲ್ಲಾ ಓಡಿಸಿಬಿಟ್ಟರು (ಆರ್ಯಕ. ೧೦); ಒಳ್ಳೇ ಮಾತಿಗೆ ಸುಳ್ಳೀ ಪ್ರಧಾನ್ಮ 
(ಗಾದೆ). [€ ಒಳ್ಳ್‌) 
ಒಳ್ಳೈ (ನಾ). ವಿಷವಿಲ್ಲದ ಹಾವು; ನೀರು ಹಾವು: *ರಾಜಳಃ, 
ಡುಂಡುಭಃ - ಈ ೨ ಒಳ್ಳೆ ? (ಹಲಾಯಿು. ೧೦೬-೨೧); ನೆಟ್ಟನೆ ವಿಷ 
ಮೊಳ್ಳೆ ಗುಳ್ಳೊಡಮದೊಳ್ಳೆ ಯೆ (ಪಂಸಭಾ. ೧೦-೪); ಅಣಜಕಿಯದವರಿಗೆ 
ಒಳ್ಳೆ ಹೆಡೆಯೆತ್ತಿಯಾಡುವಂತೆ (ಬಸವ. ೬೬೮); ಉರಗೇಂದ್ರಂಗೆ ಸಮಾನ 
ಮೊಳ್ಳಿಯೆ (ಸೋಮೇಶ, ೧೦); ಒಳ್ಳೆ ಗಡೆ ಪಾವುಡವ ವಾಸುಗಿಯಲ್ಲಿ 
ಗಟ್ಟಿತು (ಕುವ್ಕಾದ್ರೋ ೫-೫೩). 
[ದೇ. ॥ ತುಳು. ಒಳ್ಳೆ, ಒಲ್ಲೆ; ಕೊಡ. ಒಳ್ಳೆಪಾಂಬೀ] 
ಒಳ್ಳೆ (ನಾ). ಕಹಿಪಡುವಲಕಾಯಿ : ಪೂವಿನ ಬಾಡುಗಳಂ ಕ್ಷೀರಾವ 
ನಿಜಂಗಳೆ ಫಳೆಂಗಳೆಂ ಒ (ಪಾಠಾಂ. ಬ]ಳ್ಳಿಯುಮಂ ಶ್ರಾವಕೆನಾಗದು 
ಸೇವಿಸಲ್‌ (ಸಮಪ. ೬-೮). [1] 
ಒಳ್ಳೆಉಪ್ಪಿಗಿಡ (ನಾ). ಒಂದು ಬಗೆಯ ಗಿಡ: ಒಳ್ಳೆಉಬ್ಪಿಗಿಡ್ಕ 
ಕತ್ತರಿಗಿಡ, ಕಾಡುಕತ್ತರಿ (ಮೈಔಗಿ. ೧೭-೩೦೮). 
[ಒಳ್ಳೆ ಉಪ್ಪಿ * ಗಿಡ (ಆ ಗಿಡು)] 
ಒಳ್ಳೆಕಾರೆ (ನಾ). ಒಂದು ಔಷಧಿ ಗಿಡ: ನಗರೆ, ದೊಡ್ಡಕಾರೆ, ಬೋನು 
ಗಾರಿ, ಗರುಡಕಾರೆ, ಒಳ್ಳೆ ಕಾರೆ (ಮೈಔಗಿ. ೬೬-೧೩೩೯). (1) 
ಒಳ್ಳೆಗೆ (ನಾ). ನೀರುಹಾವಿನಂತಹವನು; ಕ್ಷುದ್ರ; ಅಲ್ಪ: ಅಳುತನ 
ವುಳ್ಳ ವರ ಕರೆ ಪಾಂಚಾಲರೊಳ್ಳೆ ಗರವದಿರಂಬಿನ ಕೋಲ ಕಾಣದ ಮುನ್ನ 
ಹಮ್ಮೈಸುವರು ಹುರಿಯೊಡೆದು (ಕುವ್ಯಾದ್ರೋ. ೧-೫೯); ಡಿಳ್ಳಮಾದುದೆ 
ಯೌವನಾಶ್ವಭೂಪತಿಯ ಬಲನಮೊಳ್ಳೆ ಗರ ನೂಕು ನೂಕು (ಚೈಮಿಭಾ. 
೪-೨೧). [ಒಳ್ಳೈ + -ಗೈ] 
ಒಳ್ಳೆಣ್ನೆ (ನಾ). ಎಳ್ಳು, ಹುಚ್ಚೆಳ್ಳು, ಕುಸುಬೆ, ನೆಲಗಡಲೆ ಮೊದ 
ಲಾದುವುಗಳಿಂದ ತೆಗೆದು ಅಡುಗೆಗೆ ಉಪಯೋಗಿಸುವ ಎಣ್ಣೆ: 
ಎತ್ತುಗಳಿಗೆಲ್ಲ ಒಳ್ಳೆಣ್ಣೆ, ಹಾಗೂ ಕೋಳಿತತ್ತಿಯ ಗೊ ರಟ ಹಾಕಿಸಿ 
ನದಿಗೆ ಈಸಲು ಕಳಿಸಬೇಕಾಗಿತ್ತು (ಗ್ರಾಮಾಯ. ೧೪) ; ಬೆಳ್ಳಿ ಬಟ್ಟ ಲದಾಗ 
ಒಳ್ಳೆಣ್ಣೆ ತಕ್ಕೊಂಡು, . . ಮದುಮಕ್ಕಳಿಗೆ ನಯನೇರೂನು ಬನ್ನಿರೆ 
(ಲೋಕಗೀ ೪೨). [ಒಳ್ಳ್‌ (ಆ ಒಳ್ಳಿತ್ತು) * ಎಣ್ಣೆ) 


20 


25 


95 


45 


ಒಳ್ಳೆತನ 


ಒಳ್ಳೆತನ (ನಾ). ಒಳ್ಳೆಯ ಸ್ವಭಾವ, ನಡತೆ: ಅಂತೂ ಪದ್ಮಾವತಿಯ 

ಒಳ್ಳೆತನದಲ್ಲಿ ಆಕೆಗೆ ಸುಖ ಸಿಕ್ಕಲಿಲ್ಲ (ದೇವಹೆಂ. ೮೬). 
[ಒಳ್ಳೆ + -ತನ] 

ಒಳ್ಳೆನಂಗು (ನಾ). ಒಂದು ಔಷಧಿಗಿಡ (ಮ್ಯೌಔಗ. ೭೬-೧೫೬೦). [2] 

ಒಳ್ಳಿನೀಲಿ (ನಾ).. ಒಂದು ಔಷಧಿಗಿಡ; ನೀಲಿಗಿಡ: ಒಳ್ಳೆ ನೀಲಿ, 
ಹೆಣ್ಣುನೀಲ್ಕಿ ಅಂಜೂರನೀಲಿ (ಮೈಔಗಿ, ೪೬-೯೦೩). 

[ಒಳ್ಳೈ * ನೀಲಿ] 

ಒಳ್ಳೆ ಮೆಣಸು (ನಾ). ಒಂದು ಜಾತಿಯ ಮೆಣಸು; ಕಾಳುಮೆಣಸು: 

ಪಥ್ಯಕ್ಕೆ ಒಳ್ಳೆ ಮೆಣಸಿನ ಸಾರು ಹಿತವಾಗುತ್ತದೆ (ರೂಢಿ). 
[ಒಳ್ಳೆ ? + ಮೆಣಸು) 

ಒಳ್ಳೆಲೆ (ನಾ). ಒಂದು ಜಾತಿಯ ಎಲೆ; ಸೊಗಸಾದ ಎಲೆ (?): 
ಬೆಳಕಿ ಮುಖಾಬ್ಹಮಾ ಯ್ತಡಸಿದೊಳ್ಳೆಲೆಯಂತೆ (ಕಾವ್ಯಸಾ. ೩೬೦ 
ಶೂದ್ರಕ) ; ಕವಲಿನೊಳ್ಳಿಲೆಯಿಂ ದೆಸೆಯಂ ಮುಗುಳ್ಗಳಿಂ. . . ನೀರೆಆಕೆ 
ದನ್ನೆ ದುಗ್ಧಮೆನೆ ಚಟ್ಟಿ ಲದೇವಿಯ ಸದ್ಮಶೋದ್ರುಮಂ (ಎಕ. ೪, 
ನಗರ, ೪೦-೩೩ ; 1077). [ ಒಳ್‌'? + ಎಲೆ] 

ಒಳ್ಳೆಸಆ್‌ (ನಾ). ಒಳ್ಳೆಯ ರೇಕು, ದಳ: ಮಸ್ಕಣಕಟಾಶ್ಷದಿಂ 
ಕುಮುದಡೊೊಳ್ಳಿಸಲಂ ಕರೆವಂತಿರೆ... ಬೊಂಬುಳಿಗೊರ್ವಳಾಡಿದಳ್‌ 
(ಜಗವಿ. ೫-೧೬). [ಒಳ್‌, (£ಬಳ್ಳಿತ್ತು) * ಎಸ್‌] 

ಒಳ್ಳೆ ಹೊನ್ನೆ (ನಾ). ಹೊನ್ನೆಮರದಲ್ಲಿ ಒಂದು ಪ್ರಕಾರ (?) : ಒಳ್ಳೆ 
ಹೊನ್ನೆ, ಹನೆ (ಮೈಔಗಿ. ೬೫-೧೩೧೭). [ಒಳ್ಳೈ * ಹೊನ್ನೆ] 

ಒಣಐಂಗಿಸು, ಒರಗಿಸು, ಒಅಗಿಸು (ಕ್ರಿ). ೧. ಬಾಗಿಸು; ತಿರುಗಿಸು: 
ಒಂದಿನಿಸು ಗೋಣನೊಜಂಗಿಸಿ ನೋಡುತೋಪನಂ (ಉದ್ಭಟ. ೧೦-೪೭). 
ಒರಗಿಸು; ೨. ಮಲಗಿಸು: ಇನ್ನು ಮಗುವನ್ನು ಒರಗಿಸಲಿಕ್ಕೆ 
ಒಂದು ಜಾವ ಬೇಕು (ಮಧು ನ. ೧೮೨). ೩. ಆನಿಸು; ಆತು 
ಕೊಳ್ಳುವಂತೆ ಮಾಡು : ನಾನು ಅವರ ಹಿಂದುಗಡೆ ಅವರನ್ನು ಒರಗಿಸಿ 
ಕೊಂಡು ನಿಂತುಕೊಂಡೆ (ಚಿಂಗಾಳ್ವ. ೧೪೨). ೪. ಹೊರಿಸು; ಹೇರು; 
ಆರೋಪಿಸು : ಬುದ್ಧಿಮಂತನೆಂದು ಹೊಗಳಿಸಿಕೊಳ್ಳುವ ದೊಡ್ಡವನೂ 
ಮುಗ್ಗುರಿಸುವುದಾದರೆ, ಈ ದೋಷವನ್ನು ಆರಮೇಲೆ ಒರಗಿಸಬಹುದು? 
(ಜಿನ್ನ ಬೇ. ೧೬೦). ಓಜಿಗಿಸು : ೨. ಒಡಹುಟ್ಟದರ ಸಹಿತೊಣಗಿಸುವೆ 
ನಿಮ್ಮಡಿಯ ಚರಣದೊಳು (ಕುವ್ಯಾಅ. ಓರಿಇ. ೨೦-೭) ; ಬಿಸಿನೀರಿನಿಂದೆ 
ಮೆಯ್ದೊಳೆದು ಪಕ್ಕೆ ಯೊಳೊಚಗಿಸಿ ವಸ್ತ್ರದಿಂ ಮುಚ್ಚಿ ಹೊದೆಸಿ (ಮೋಹತ. 
೧೧-೪೬). ೩, ಗೃಹಬಹಿರ್ದ್ವಾರ ವೇದಿಕೆಯೊಳು ಇಂಧನದ ಪೊರೆಯ 
ನೊಟಗಿಸಿ (ಚಿಬಪು. ೫೨-೪೭). [ಒಅಂಗು + -ಇಸ್ಕು] 

ಒಅಂಗು, ಒರಗು, ಒಅಗ್ಗು (ಕ್ರಿ). ೧. ನಿದ್ದೆಹೋಗು; ಮಲಗು: 
ಕಂಪುಂಡು ತಣಿದು ಪೂಗೊಂಚಲೆಡೆಯೊಳೊಅಂಗಿ (ಉದ್ಭಟ. ೧೦-೧೨೪); 
ರತ್ಯಂತದೊಳ್ಬಿರಿದುಂ ವಿಶ್ರಮಿಸುತೊಜಂಗೆ ಗಿರಿಶಂ ತಾನೆಂಬ ನಾಮಂ 
ದಿಟಂ (ಶ್ರಿ (ಸೊ ಶು ೩); ಒಅಂಗುವುದನ್‌ ಪೋಲ್ಗುಂ ಸಾವೊಟಂಗಿ 
ಕಣ್ಣೆಜಕೆವುದನ್‌' ಪೋಲ್ಗುಂ ಪುಟ್ಟು (ಕುಆಳ್‌. ೧-೩೪-೯). ಒರಗು : 
೧. ಸಿರಿಯ ತೋಳೊಳೊರಗಿ ಮೆರೆವ (ಕವಿಕಾ. ೪೪); ಬಣ್ಣದ ತೊಟ್ಟಿ 
ಲಲ್ಲಿ ಕೂಸು ಒರಗಿದೆ (ಹಬ್ಬಿ ಬ. ೧೯). ೨. ಕೆಳಕ್ಕೆ ಬಾಗು; ಬಗ್ಗು: 
ಮೇರುಪರ್ವತವು ಒರೆಗಿದ ರೀತಿ...ಕರ್ಣನು ಹತನಾದನು (ಕೃವಾಕ. ೧). 
೩. ಸಾಯು: ಕೌರವರಿಗೆ ಹೊತ್ತುಬಂದಿದೆ. ಅವರು ನಾಯಿನರಿಗಳ 
ಪಾಲಾಗಿ ಒರಗುತ್ತಾರೆ (ವಚಭಾ. ೨೪೬). ೪, ಆತುಕೊಳ್ಳು; 
ನೆಮ್ಮು: ತಲೆತಿರುಗಿ ಮಲಗಿದರು ನೆಲನುಮಂ ಸಾರಿದರು ಬರಿನೆಲನ 
ಕೆಲರು ಒರಗಿದರು (ತುರಂಗ. ೮೮-೭) ; ಚಾವಡಿಯ ಆ ದೊಡ್ಡಕಂಬಕ್ಕೆ 
ಒರಗೆ ಕೂಡುವಂತೆ, .. ಅಭ್ಯಾಸವಾಗಿತ್ತು (ಕಂಬಹು. ೧). 


೧೨೮೭ 


13 


ಒಅಂಟುತನ 


ಒಗ್ಗು: ೧. *ಒಅಗು- ಸುಪ್ತ್‌ (ನಿದ್ದೆ ಹೋಗು)” (ಶಮಧಾ); 
ಅಗ್ನಿಹೋತ್ರ ಶಾಲೆಗೆವಂದು ದರ್ಭಶಯನತಳದೊಳೊಣಗಿ (ಸಂಪಭಾ. 
೧೩-೩೨ ವ); ಅಲರ್ದಲರೆಸಟ ಪಸೆಯ ಮೇಲೊಜಗಿರ್ದಂ (ಕಾದಂಪೂ. 
೯೦೫) ; ಸುರೆಗಿಯ ಮೇಲೊಜಣಗಿ ನಾನಿಹೆನು (ಮಹಾದೇ. ೨೪-೪). 
೨. ಬೆಳೆದೊಜಗಿದ ಕಟವೆಗಳುಂ (ಕವಿರಾ. ೩-೧೬೭); ಪೂತೊಣಗಿದ 
ಗಿಡುಗಳಿಂದೆ (ಆರ್ಧ ನೇ. ೨-೬೫); ಗಾಳಿಗೊಲಗಿದ ಕದೆಳಿಯಂತಿರೆ 
ಲೋಲಲೋ8ಚನೆ ಥಟ್ಟುಗೆಡೆಗಳು (ಕುವ್ಕಾಅ. ೯-೨೭), ೩, ಗುರುತನುಜ 
ಸಂಗರದೊಳೊಣಗಿದನೆಂದು ದ್ರೋಣಂಗಜುಹು (ಕುವ್ಯಾದ್ರೋ. ೧೮-೩೯); 
ಕೆಲರು ಮುಗ್ಗಿತು ಕೆಲರು ತಗ್ಗಿತು ಕೆಲರು ಒಆಗಿದರು (ಕೌಶಿರಾ. ೩೨-೨೫). 
"ಉಲುಗು'? ಪರಾ. 

[ದೇ. ॥ ತಮಿ, ಉಲಜ್ಲು, ಉಜಗು, ಉಜಕ್ಕು; ಮಲ. ಉಜಣ್ಣು, 
ಉಜಕ್ಕು ; ತುಳು. ಒರಗು, ಒರ್ದು ; ಕೊಡ. ಒರ್‌ ; ತೆಲು, 
ಒಆಗು, ಒರಗು; ಪರ್ಜಿ. ಒರ್ಗ್‌] 

ಒಅಂಟಿ, ಒರಟ, ಒಅಟಿ (ನಾ). ೧. ಗಡುಸಾದವನು; ಹಠವಾದಿ; 
ಮೊಂಡ; ಸೋಲದವನು; ಉ ದ್ಧ ತ: ಮಾರ್ಪಡೆಗೊಟಂಟಿನಣ್ಣನ 
ಬಂಟಿಂ (ಎಕ. ॥, ೧೩೮-೩; 940); ಕಣ್ಗಾಣದಿಂತಪ್ಪೇಕಗ್ರಾಹಿಗ 
ಮೊಆಂಟಿಗಂ ರಥಮನೆಸಗೆಂ (ಪಂಪಭಾ. ೧೨-೫೦ ವ). ಒರಟ: 
೨. ಒರಟು ಸ್ವಭಾದವನು; ನಯನಾಜೂಕಿಲ್ಲದವನು: ಆ ಒರಟರು 
ಗಾಬರಿಗೊಂಡು ಕೊಲಂಬಸನ ಕಾಲಿಗೆ ಬಿದ್ದು (ಜ್ಕೋಶಿರ್ವಿ. ೨೬೭). 
ಒಲಟಿ: ೧. ಒಜಟರರ್ಜುನಭೀಮರತಿನಿಷ್ಮುರೆರು (ಕುವ್ಯಾಕ. ೪-೩೦). 
ಒಅಂಟರಗಂಡ - ಒರಟರಿಗೆ ಗಂಡನಂತಿರುವವನು; ಒಂದು 
ಬಿರುದು: ತೊಣ್ಣರ ಗಂಡನುದ್ಧತರ ಗಂಡನೋ£ ನೊ]ಆಂಟರಗಂಡಂ 
(ಸೌ ಇ ಇ. Ix-i, ೨೫೭-೨೧; 1159). ಬಅಟಿರೆಮಲ್ಲ- ಒಅಂಟರ 
ಗಂಡ : ನಾಗದೇವನೊಜಟರಮಲ್ಲಂ (ಅಜಿಪು. ೧-೪೦). 
[ಒಜಂಟು + -ಅ) . 
ಒಲಅಂಟು, ಒರಟು (ನಾ). ೧. ಹಟಮಾರಿತನ; ಮೊಂಡುಸ್ವಭಾವ: 
ಮುನ್ನಿನೊಆಂಟುವೇಡ ಮಗನೇ ಕೈಕೊಳ್‌ ಧೆರಾಭಾರೆಮಂ (ಪಂಪಭಾ. 
೧-೮೧) ; ನಿತ್ಯಬಿಂದುಗೆ - ಬೆಡಂಗು. . . ಒರ£ಅ]ಂಟು, ತೆರಂಟು 
(ಶಮದ. ೩೬ ಪ್ರಯೋ). ಒರಟು : ೨. ಒರಟತನ; ನಯನಾಜೂ 
ಕಿಲ್ಲದಿರುವಿಕೆ; ಅಸಭ್ಯವಾಗಿರುವಿಕೆ: ಜನಾನುಗ್ರಹದ ಚಿಂತೆ ರಾಜಕೀ 
ಯಸ್ಥನ ಸ್ವಭಾನವನ್ನು ಒರಟಾಗಿಸುತ್ತದೆ (ಸಾಹಿಶ. ೧೫) ; ಇದು ಬಹು 
ಒರಟು ತತ್ತ್ವನಾಗಿ ಕಾಣುತ್ತದೆ (ಶಿಕ್ಷದ. ೩೧೩); ಒರಟನಿಂದ ಹರಟಿ 
ಉಂಟಾಗುವುದು (ಗಾದೆ). 

ಒರಟುಳೊಂಡಿರು ಎ ಒರಟುತನವನ್ನುಹಿಡಿದಿರು; ಹಟಮಾಡು : 
ನೀನು ಹೀಗೆಲ್ಲ ಹೆದರಿಸೊ ದು, ಒರಟುಕೊಂಡಿರೋದು ಒಳ್ಳೇದಲ್ಲ 
(ಬಾಳಹೊ. ೨೫). 

[ದೇ. ॥ ತಮಿ. ಉಜಂಡೈ ; ತುಳು. ಒರಂಟ್‌, ಒರಂಟು] 

ಒಅಂಟುತನ, ಒರಟುತನ, ಒಅಟ್ಟಿತನ (ನಾ). ನಯವಿಲ್ಲದಿರುವಿಕೆ; 
ಬಿರುಸಾಗಿರುವಿಕೆ: ಮಾಡಜೊಲಂಟುತನಮಂ ಮಾಡಿಜಿಯಪ್ಪೊಡೆ 
ನಿನಗೆ ತಕ್ಕ ವಿಧಿಯಂ ನಾಳೆ ಮಾಟಕ್ರಿಂ (ಧಮಾ ೯ ಮೃ. ೩-೧೦೦). 
ಒರಟುತನ: ಪೋಲೀಸ್‌ ಇನ್ಸಪೆಕ್ಟರರೆಂದರೆ ಅವರ ಮುಖದ ಮೇಲೆ 
ಒರಟುತನ ಕಾಣುವುದು ಸ್ವಾಭಾವಿಕ (ರತ್ನಗೋ. ೩೭) ; ಅವರಲ್ಲಿ ಕೋಪ, 
ಕ್ರೋಧ, ಒರಟುತನಗಳು ಹೆಸರಿಗೂ ಇರಲಿಲ್ಲ (ಪ್ರತಾಪ. ೨೦). 
ಒಲಟ್ಟಿತನ : ಕೊಟ್ಟಿ ಕುದುರೆಯನು ಮನಮುಟ್ಟಿ ನೋಡದೆ ನನ್ನೊಜ 
ಟ್ಪತನದಿಂದಮಿಾ ವಂಚಕನೊಳಗೆ ತಂದಿಟ್ಟು ಕುದುರೆಯನು ನೀಗಾಡಿ 
(ಸಮ್ಯಕೌ. ೧೧-೬೯). [ಒಜಂಟು + -ತನ) 


ಒಅಂಟುವೇಟ್‌ 


ಒಲಂಟುವೇಲ್‌ (ಕ್ರಿ). ಒರಟುಮಾತನ್ನು ಹೇಳು; ನಯವಿಲ್ಲದ 
ಮಾತನ್ನು ಹೇಳು: ಜಲಕ್ಕನಿರೆ ಪೇಟದೆ ಕೆಮ್ಮನೊಆಂಟು [ಪಾಠಾಂ. 
ನೊಗಂಟ್ಕು ನೆಗಂಟು] ವೇಟ್ಮು (ಕಾವ್ಯಾವ. ೨೯೯). 

[ಒಆಂಟು * ಪೇಟರ್‌] 

ಒಅಂತೆ, ಒರತೆ, ಒಅತೆ (ನಾ). ಒಣಗಿದ ಹಳ್ಳ ಅಥವಾ ನದಿಯ 
ಒಡಲಲ್ಲಿ ನೀರು ಜಿನುಗುವ ತಗ್ಗು, ಕುಳಿ; ಬುಗ್ಗೆ; ರುರಿ: 
“ ಒಜತೆಯೊಅಂತೆಯೆನಲ್ಕೆ ನಿರ್ಯುರ ನಾಮಂ 3 (ಕವಿಕಂ. ೧೯೪); ದೂರ 
ಪೆರ್ಬಾವಿಯೊಜಂತೆ ತೋಡುಪಿನೆಗಂ ತಳಕೋಡಿದುದಾ ನಿದಾಘದೊಳ್‌ 
(ಸೂಕ್ತಿಸು. ೧೦೫೯೦) ; ನಿತ್ಕಬಿಂದುನಿಗೆ- ಒಅಂತೆ, ಕೊಜಂತೆ (ಶಮದ. 
೩೬ ಪ್ರಯೋ). ಒರತೆ: «... ನಾಳೆ ಪೂಜೆಗೆ ಮಾಸಲುನೀರು ಬೇಕಂತೆ. 
ಆದ್ದರಿಂದ ಇಲ್ಲಿ ಒರತೆ ತೋಡುತ್ತಲಿದ್ದೇನೆ > (ಶರಚ. ೨೯೩) ; ಒರತೆ 
ಗಳನ್ನು ತೆಗೆದು ನೀರಿನ ಪೂರೈಕೆಯನ್ನು ಮಾಡಿಕೊಳ್ಳುತ್ತಾರೆ (ಬೆಳವ. 
೧೬). ಒ ತೆ: *ಒಜತೆವೊಜ್ಜರ ಪ್ರಸ್ರವಣಮೆನಿಕು? (ಮಂಗರಾ. 
೧೨೪-೧೫) ; ಮದವನ್ಮಾತಂಗ ಕಪೋಲದಿನೊಟ್‌ದೊಅತೆಯೊಳೆ ಬೆಳೆದು 
ದೆಂಬಿನಮೆತ್ತಂ.ಮದಗಂಧಮೊದವೆ ಕತ್ತಲಿಪುದು ಪುದಿದೇಲಾ ಲತಾವನ 
ಫ್ರೋದ್ಯಾನಂ (ಕಾದಂಪೂ. ೯೮) ; ಅನೃತಮಂ ನುಡಿವೀಬಾಯಿದು ಪುಸಿ 
ನುಡಿಗಳೊಅತೆ (ಧರ್ಮನಾ. ೧೧-೮೬); ಉಷ್ಮದೊಅತೆಯಂತೆ ಬಿಸಿಲ 
ನೆಳಲಿನಂತೆ ,.. ಸುಳಿವ ಸಿದ್ಧ ಸೋಮನಾಥ (ಸರ್ವವ. ೮೪-೪೭೧). 

ಒಲತೆಯಾಲು - ರಸ ಇಂಗಿ ಹೋಗು; ಒಣಗಿ ಹೋಗು: 

ಉದಕದ ಬಾಣವಕ್ಕುಡಿಸೆ ಒಜತೆಯಾಅತು ವರುಣಶರ ಬಾಯಜತು 
ನೀರಡಸಿದುದು (ಕುವ್ಯಾದ್ರೋ. ೧೯-೪೮). [ಆ ue] 

ಒಅಗೆ (ನಾ). ಒಂದು ಜಾತಿಯ ಪಕ್ಷಿ: ಡುರ್ಯೋಧನವಾಡಿಯಂತೆ 
ಕೀಜೆಗ ಜಾನದೂತನಂತೊಆಗಂ ಪಾಜಣುವೆಂಡತಿಯಂತೆ ಪೊಜಸು. . . 
ಎಂದಿಂತುಮನೇಕ ಪಕ್ಷಿಜಾತಿಗಳಿಂ (ಬಂಹರಿ. ೨-೩೮ ವ). [1] 

ಒಅಗಿಸು "ಒಅಂಗಿಸು? ನೋ. 

ಒಗ್ಗು; "ಒಅಂಗು? ನೋ. 

ಒಗ್ಗು, ಒರಗ್ಳು (ನಾ). ೧. ಬಾಗುವಿಕೆ; ವಕ್ರತೆ (೪). ೨. ದಿಂಬು; 
ಲೋಡು (4). ೩ ನಿದ್ರೆ; ಶಯನ: ಜನಜನಿತ ಮಲಮೂತ್ರ ಮೂಲಾ 


೧೨೮೮ 


ಒಲ, 


ಒಅಶೆ "ಒಅಂತೆ' ನೋ. 
ಒಅತೆಯೇಳ್‌ (ಕ್ರಿ). ನೀರು ಜಿನುಗು, --ಸ್ರವಿಸು : ಹರಿಸಂಬಡೆ 


ವಿಂಗದಿರ್ವಕ್ಕಿಯೊ ಜತೆಯೇಳ್ವಿಂದೂಪಲವೋಡುವ ಜಾರಾವಿತತಿ 
(ಜಯಕಾ. ೧೧-೫೯). 


[ಒಣತೆ (ಆ ಒಣಂತೆ) * ಏಳ್‌, (೮ ಏಟ್‌,)] 


ಒಅತೆವೊನಲ್‌ (ನಾ). ಊಟಿಯಿಂದ ಹರಿದು ಬರುವ ಪ್ರವಾಹ : 


ಕಜೆ ಕಣಕದ ತಮ್ಮ ಮಳೆವೊನಲಿಂದೆ ಶಶಿಕಾಂತದೊಟತೆವೊನಲುಜಕಿ 
ವೆಗ್ಗಳಿಸೆ ನಾಚಿ ಬೆಳ್ಬಾದ ತೆಣದಿಂ ಮುಗಿಲ್ಗಳಿಕೆ ಬೆಳ್ಡಿಂಗಳೊಪ್ಪಿರ್ದುದು 
(ಜೈಮಿಛಾ. ೨೫-೫). [ ಒಜತೆ (೮. ಒಣಂತೆ) + ಪೊನಲ್‌) 


10| ಒಲಪು, ಒಅಹು (ನಾ). ೧. ಕೆಚ್ಚು (?) : ತೆಜಪಿಲ್ಲಂ ಸಾವುಭೋಂಕೆಂ 


20 


25 


ಆಕಿನಿಸುವುದು ರತಿ ಯೊಂದು ನಿಜ ಭೋಜನವೆರಡು ನಿಶೆಯೊಂದೊಜಗು |. 


(ಪಾಕಾಂ, ಸುಯಿಲೊಂದು ವರ] ತಾಂಬೂಲ ಹದಿನೈದು... ದಿನಚರಿ' 
ಯಿದು (ಕುವ್ಕಾಉ. ೩-೬೧). ಒರೆಗ್ಳು: ೨, ಚಂದ್ರಾಪೀಡನು ... 
ಸೂರ್ಯಪುಟದ ಸುಪ್ಪತ್ತಿಗೆಯಲ್ಲಿ ಒರಗಿನ ಮೇಲೆ ಒರಗಿಕೊಂಡು .... 
ಚಿಂತಿಸಿದೆನು (ವಚಕಾ. ೬೪) ; ತಾಯಿಯು ಕೂತು, ಬೆನ್ನಿಗೆ ಒರಗನ್ನು 
ಕೊಟ್ಟುಕೊಂಡು ಹಾಲನ್ನು ಕೊಡುವುದು ಉತ್ತಮ (ಗೃಹವಿ. ೧೦೬); 
ತರಗು ಶಿಂಬುವವನಿಗೆ ಒರಗೊಂದು ಕೇಡು (ಗಾದೆ). ೪. (?) : ಪುರು 
ಹೂತಗಣಗಳಾಲುಂ... ಚರಣಕ್ಕೆ ಸೀಸದಂತದೊಳೊಜ£ ರ] ಗಿಂತಹ 
ಸರಳ ತನ್ನೊಳೊಪ್ಪುವ ತೆಜದಿಂ (ಛಂದೋಂಬು. ೩-೨೩ ಅಡಿ). 
[ಆ ಒಜಂಗು. / ತಮಿ. ಮಲ. ಉಜಕ್ಕ, ಉಜಕ್ಕು; ತುಳು. 

ಒರ್ದ; ಕೊಡ. ಒರ್ಕೀ; ಕೆಲು. ಒಅವ] 

ಒಅಗುಮೂಡೆ, ಒರಗುಮೂಡೆ (ನಾ). ಉದ್ದನೆಯ ಒರಗುದಿಂಬು: 
ಬರಿದಿಷ್ಟು ನರಳುತ ಗುರುಹಂಸನಾಥಯೆಂದೊಟಗುಮೂಡೆಯನೋಗಿ 
ದನು (ಭರಚ. ೪೯೯೩). ಜರಗುಮೂಡೆ: ಉದಂಚಿತೋಂಕಾರ 
ಮೆಂಬೊರಗುಮೂಡೆಗಳಾಗೆ (ಪ್ರಭುಪು. ೨-೧೭). 

[ಒಣಗು (ಆ ಒಜಂಗು) * ಮೂಡೆ] 
ಒಂಟ "ಒಅಂಟಿ? ನೋ. 
ಒಲಟ್ಟಿತನ "ಒಅಂಟುತನ' ನೋ. 


30|: 


40 


'ದಡಸಿದ ಪದದೊಳ್‌. . .ಸದ್‌ಧರ್ಮವೆಲ್ಲಿತ್ತೊಅಪೆಲ್ಲಿ ತ್ತೋಜೆಯೆಲ್ಲಿತ್ತು 
(ರಕಕ್ತಾಕ. ೩೯). ೨. ಹೊಳಪು; ಕಾಂತಿ: “ಕಿರ್ಗಿ ಐ ಒಜಪಫು (ಶಮದ. 
ಪರಿ. ೨); “ಒಜಪಿನೊಳ್ಳಾಂತಿಯೊಳು ರಮ್ಮದೊಳು ರಂಗೆನಿಕು” 
(ಶಬ್ದಮಂ. ೮೩). ಬಹು: ೨. "ಒಲಹುಗುಂದು' ಪರಾ. 

(ದೇ. ಗ ತಮಿ. ಉಜಕ್ಕಿಪ್ಪು ; ಮಲ, ಉಜಪ್ಪ್ಪ, ಉಜುತಿ; ತೆಲು. 
ಒಜಪು]) 


ಒಲಲ್‌, (ಕ್ರಿ). ಪ್ರೀತಿಸು; ಮೊ ಹಿಸು: “ಒಜಲ್‌ - ಸ್ನೇಹೇ” 


(ಶಮಧಾ) ; ನಿನ್ನನೆ ಪೀನಮೊಜಆಲ್ಲು ಮುಗಿ ಕಾತರಿಸುತ್ತುಂ (ಕವಿರಾ. 
೨-೮೩) ; ಪಡೆಯ ಪಾಡಿಯ ಬೀರರ ಪೆಂಡಿರಟ್ಟ ಜಕಿಂ ಪರಸಿಯೊಜಲ್ಲು 
ಸೇಸೆಗಳನಿಕ್ಕೆ (ಪಂಪಭಾ. ೧೦-೧೨೫) ; ಒಜಲ್ದೆಜಗುವ ಪಜಮೆವಜಕಿಗಳಂ 
(ಕಬ್ಬಿಕಾ. ೩೦). 

ಒಅಲ್ಲಂ = ಪ್ರೀತಿಸಿದವನು: “ಒಅಲ್ಲಂ ಎ ಕೂರ್ತಂ” (ಶಮದ. 
ಪರಿ. ೨). ಓಅಲ್ಲಳ್‌ - ಪ್ರೀೀತಿಸಿದವಳು: “ಒಜಲ್ಹಳೆಂದು ಪ್ರೀತಿ 
ವಟ್ಟಳ್ಳಿ ಪೆಸರ್‌ (ಕಶಸಾ. ೧೯-೩೮೮). 

[ಡೀ ॥ ಶಮಿ. ಉಜಲ್‌ ಎ ಸಾಮಾಪ್ಕ, ಸಂಬಂಧ; ಮಲ. ಉಜವು- 
ಸಾಮಾಸ್ಕ, ಸಂಬಂಧ] 


ಒಅಲ್ಫ್‌, ಒರಲು, ಒರಳು, ಒಅಲು (ಕ್ರಿ).೧. ಅರಚು; ಕೂಗಿ 


ಕೊಳ್ಳು: ನೆಲನಂ ಪೊತ್ತ ಫಣಿವೊಜಲು [ಪಾಠಾಂ. ತೆಣಜು]ತಿರೆ ನಡೆ 
ದತ್ತಾಗಳ್‌ ಸಗರಚಕ್ರವರ್ತಿಯ ಕಟಕಂ (ಅಜಿಪು. ೯-೧೬); ಇಕ್ಕಿ ಮೆಟ್ಟು 
ವರೊಜಲ್ವಂತುರ್ದುವರ್ಗುರ್ದುವರ್‌ (ಅನಂಪು. ೯-೩೧). ಒರೆಲ್ಲು : 


-೧. ದೇವರದಿದೆಲ್ಲ ದೇವರಿಗೆಲ್ಲವೆಂದೊರಲುತಾವುದನುಮವನ ನಿರ್ಣಯಕೆ 


ಬಿಡದೆಯೆ ತಾಂ ದಾವನ್ನಬಡುತ ತನ್ನಿಚ್ಛೆ ಯನೆ ಘೋಷಿಸುವ ಭಾವವೆಂತಹ 
ಭಕುತಿ? (ಮಂಕುಕ. ೫೮೧) ; ಬಡತನದ ಜಯಭೇರಿ, .. ಸಾರುವದು 
ಒರಲಿ (ಅರಳು. ೩೪೫-೧೦); ಹೆಂಡತಿಯನ್ನು ಕುರಿತು ಕಂಠ ಹರಿಯುವಂತೆ 
ಒರಲಿದ (ಜಿಂದಜೀ. ೨). ೨. ನರಳು: ದೇಶವು ರಾಜಕೀಯ ಪಕ್ಷದ 
ಲೋಹಮುಷ್ಟಿಯಲ್ಲಿ ಸಿಕ್ಕು, ಒರಲುವ ಹೊತ್ತು ಬರುವುದು (ಯಕ್ಷಪ್ರ. 
೧೮೩). ಒರಳು : ೧. *ರಾಸತೇ - ಒರಳಿದಪಂ” (ಕಾಶಕೃ. ೧೨೧). 
ಒಉಲು : ೧, ಆಯ್ಯಾಅಯ್ಕಾ ಎಂದೊಜಲುತ್ತಲಿದ್ದೇನೆ (ಬಸವ. ೫೬); 
ಅಣ್ಣ ಅಯ್ಯಾ ಅಪ್ಪ ಎನುತೊಟಲುತಂತಳುತೆ (ನಂಬರ. ೭-೭೦); ಒಆ 
ಲಿದುವು ಬಿರುದ ಸಾಜುವ ಕಹಳೆ (ಹಚಕಾ. ೫-೧೧) ; ಒಜಲಿ ಕರೆದುವು 


' ಗಡಣವನು ಗೂಗೆಗಳು (ಕುವ್ಯಾಭೀ. ೫-೩೩). 


(ದೇ. ॥ ತಮಿ. ಉಜಮು, ಉಣುಮ್ರು ; ಮಲ. ಉಟುಮ್ಪು; 
ತೆಲು. ಒಜಲು ; ಕುಣ, ರೂಂಬ, ರೂಮ; ಕುವಿ. ಒರ್ಪ್‌, ಒರ್ಹ೯] 


ಒಉಲ್ಮ್‌ (ನಾ). ಪ್ರೀತಿ; ಸ್ನೇಹೆ : "ಒಜಲ್‌ ಕೂರ್ಮೆಯೆನಲೂ ಕಾದೆಲ್ಮೆ 


ನಲ್ಮೆಯೆನೆ ನೇಹಮೆಂದೆನಿಸಿರ್ಪುದು ?» (ಕಬ್ಬಿ ಕೈ. ೨೯) ; *ಕೂರ್ಪೊಣಜಲುಂ 
ಕಾದಲ್ಮೆಯೆನ್ನಲಿವು ಸುಸ್ನೇಹಂ” (ಕವಿಕಂ. ೧೭೩). [ಲ ಒಜಲ್‌] 


ಓಅಲ್‌ 


ಒಐಿಲ್ಮ್‌, ಒರಲ್ಫ್‌, ಒರಲ್ಕು (ನಾ). ೧. ಕೂಗಾಟ. ೨. ವೇದನೆಯ 
ಧ್ವನಿ; ನರಳುವಿಕೆ: “ಒಣಲ ಧ್ವನಿಯವನು-ಆಸೌಮ್ಯಸ್ವರ, ಅಸ್ವರ ” 
(ನಾಚಿರಾ.ಕಿ). ಒರೆಲ್ಸ್‌: ೧. ನರರ ಭಯ ಬಯಕೆಗಳೆ ಸುರೆರ ತಾಯ್ತಂದೆ 
ಗಳೊ? ಸುರರಟ್ಟಿ ಹಾಸದಿನೆ ನರಭಕ್ತಿಯೊರಲೋ ? (ಮಂಕುಕ. ೨೪). 
ಒರಲ್ಲು : ೧. ತೊಲೆಯ ಕೆಳಗೆ ಸಿಕ್ಕಿ ಕಂದನಪ್ಪಿದಮ್ಮನೊರಲೆ, ಗೋಳೆ 
ಗೋಳು ಅಕ್ಕಟಾ ! (ಕೋಗಿಲೆ. ೮-೪೯). [೮ ಒಜಲ್‌,] 

ಒಅಲಾನು (ಕ್ರಿ). ಪ್ರೀತಿಯನ್ನು ಹೊಂದು, ಪಡೆ: ಚಜುಪುಲಿ 
ಯರ್ಗೆ ಬಾಯೊಜತು ಪೆಂಡತಿಯಾಗಿ ಮೆಜ್‌ವ ಪಾವನನಾಚಿಯರಿಗೆ 
ಒಜಲಾಂತು [ಪಾಠಾಂ. ತ] ಪುತ್ರನಾದುಜುವ ಸುರಂಗ ಬಾಯ್ದೆಆಕಿಯ 
ಲೀವನು ತವನಿಧಿಯ (ಭೈರವೇ. ೪-೫೧). 

[ಒಅಲ್‌ * ಅನ್ನು (ಆ ಅನ್‌) 

ಒಅಲಿಡು (ಕ್ರಿ). ಕರಿಚು; ಕೂಗು; ಅರಚು: ಪ್ರಳಯರುದ್ರನ 
ಕಾಯ್ತು ತೀವ್ರತೆ ಕಡುಪಗ್ಗ ಳದಿನೊಡಗೂಡಿರ್ದ ಪುಲಿಯೊಜಲಿಟ್ಟುದೋ 
ಯೆನಿಸಿ (ಸಾಳ್ವಭಾ. ೫-೩೦). [ಒಜಲ್ಟ್‌ + ಇಡು] 

ಒಲಿಸು, ಒರಲಿಸು (ಕ್ರಿ). ೧. ಕೂಗಿಡುವಂತೆ ಮಾಡು ; ಕೂಗಿಸು: 
ಭೀಮು ಪಾರ್ಥರನೊಟಲಿಸುವೆನೀ ಬಾಣದಲ್ಲಿ (ಕುವ್ಯಾ ಕ. ೯-೨೯). 
೨. ಮೊಳಗಿಸು; ಧ್ವ ನಿಮಾಡು: ಮುಜ್‌ಯಲಿಜ್‌ದು ಪಾಳೆಯ 
ಪರಿಯಂತರ ಒಜಲಿಸಿ ಧರ್ಮಗಹಳೆಯ ನೆಅ್‌ಗಲಿ ರಾಮ ತಿರುಗಿದೆನು 
(ಕುಕಾಸಾಂ. ೧೫-೧೨೧). ಒರಲಿಸು : ೩. ಹೇಳಿಸು; ಎನ್ನುವಂತೆ 
ಮಾಡು : ಹೇಳಿಕೊಟ್ಟ ಪಾಠವನ್ನು ಸುಮ್ಮನೆ ಜಾಗ್ರತೆ ಜಾಗ್ರತೆಯಾಗಿ 
ಹತ್ತುಸಾರಿ ಒರಲಿಸು (ಮಾಮರಾ. ೫೭). 

[ಬಲ್‌ * -ಇಸ್ಯು) 

ಒಅಲು "ಒಅಲ್ಕ್‌' ನೋ. 

'ಒಐಲೆ,, ಒರಲೆ, ಒರಳೆ, ಒಅಳೆ (ನಾ). ಗೆದ್ದಲು; ಬಿಳಿ ಇರುವೆ: 
ಪನ್ನ ಗಂ ಪುಗೆ ಪುತ್ತಂ ಪುಗಲೀಯೆವೆಂದೊಜಲೆಗಳ್‌ ಕಾಯಲ್‌ ಸಮರ್ಥಂ 
ಗಳೇ (ಕಾವ್ಯಸಾ. ೪೩೬); ಆಜುವೆಯನೊ ಂದು ಒಜಲೆಕೊಂಡಡೆ 
ಆಳಾಶವನುಡು ಮೇಯಿತ್ತಲ್ಲಾ (ಅವಚ ೦. ೧೩೨-೬೦೨); ಸದರವೇ 
ಉರಿಗೆಂಡವೊಜಲೆಯ ಬಾಯ (ಕುವ್ಯಾದ್ರೋ. ೩-೬೦) ; ಹುತ್ತನಿಕ್ಕೂ 
ದೊಜಲೆ (ನಿಭಾಗ. ೧೧-೧೬-೨೬). ಒರೆ: ಸುತ್ತೆಹೊರಲೆಯ ಪುತ್ತು 
ತಬ್ಬಿರ್ದ ಕಲ್ಪಂಡೆಯೊಂದು (ಶ್ರೀರಾಮಾ. ೩೮-೨೭೦); ನನ್ನ ಕೈಗೆ ಒರಲೆ 
ಹಿಡಿದೇ ಹೋಗಲಿ... !? (ಕಾನೂರು. ೨೯೬) ; ಅರಸನ ಕಿವಿಗೆ ತರಲೆ 
ಹಾಳು, ಬಾಗಿಲ ಕಿವಿಗೆ ಒರಲೆ ಹಾಳು (ಗಾದೆ). ಒರೆಳೆ: ಒಂದು ಮಾಡು 
ಒರಳೆ ಹಿಡಿದು ಬೀಳುವ ಹಾಗಿತ್ತು (ದೇವಮ. ೬೫). ಒಳ : ಕೆಂಡಕೆ 
ಒಜಳೆ ಮುತ್ತುವುದುಂಟಿ (ಪುರಂದ. ೩-೧೦೯ ಪಲ್ಲವಿ). [1] 

ಒಜಲೈ (ನಾ). ಸೋರುವಿಕೆ ; ಒಸರುವಿಕೆ. "ಒಅಲೆಗಣ್ಣು' ಪರಾ. 

[ಆ ಒಕ, + -ಲೆ] 

ಒಅಲೆಗಣ್ಣು (ನಾ). ಸೋರುವ ಕಣ್ಣು ; ಮಬ್ಬುಗಣ್ಣು : 

ಗಣ್ಣಿನವನು ಕ್ಲಿನ್ನಾಕ್ಷ, ಚುಲ್ಲ, ಚಲ್ಲ, ಪಿಲ್ಲ? (ನಾಚರಾ. ಕಿ). 

[ಒಜಲೈ + ಕಣ್ಣು (೮ ಕಣ್‌)] 

ಒಅಲೆಗಾಲ್‌ (ನಾ). ಆನೆಕಾಲುರೋಗ ತಗುಲಿದ ಪಾದ, 

ಕಾಲು: *ಶ್ಲೀಪದಂ, ಪಾದವಲ್ಮೀಕೆಂ- ಈ ೨ ಒಜಲೆಗಾಲ್‌ 3» 

(ಹಲಾಯು. ೯೯-೪೫೦). [ಒಜಲೆ? + ಕಾಲ್‌] 
ಒಉಲೆಗೊಳ್‌ (ಕ್ರಿ). ಒರಲೆ ಹಿಡಿ; ಗೆದ್ದಲು ಹತ್ತು, ಹಿಡಿ: ಹುಳು 

ವಾಡುವವಯವದ ಒಜಲೆಗೊಂಡಳ್ಳೆಗಳ ನೆತ್ತರ ಸುರಿದು ಮರುಳ್ಗಳು 

ಬಿಸುಟ ಬೆಸಳಿಗೆಗುಜುಬಿನೆಡೆಗಳ ಕೆಂಡು (ತೊರರಾ. ೩-೮-೫). 

[ಒಜಲ್ಮೈ 4 ಕೊಳ್‌] 


*ಬಲಲೆ 


೧೨೮೯ 


10 


40 


ಒಂಕ್ಕೆ 
| ಒಣಲ್ಲಲಹ (ನಾ). ಪ್ರೇಮ ಕಲಹ; ಪ್ರಣಯ ಕಲಹ : ದಿಟ್ಟಿಗಳೆೊಳ 

ಗೊಗೆದುರುಜಲವಿನಿಸಿನಿಸಿಟ್ಟಿಣಿಸಿದೊಆಲ್ಲಲಹವಂ (ಉದ್ಭದೇ. ೪-೧೭). 

[ಒಜಲ್ಮ್‌ + ಕಲಹ] 
ಒಐಲ್ಲು, (ಕ್ರಿ). ಮೆಚ್ಚಿಸು; ಸಂತೋಷಪಡಿಸು : ತಾಳ ಪ್ರಣಾದ 
ವಂಶಧ್ವನಿಗಳ್‌ ಜನಮನೊಜಲ್ಜಿದುವು ತತಾವನದ್ಧ ಘನ ಸುಹಿರೆ ವಾದ್ಯ 
ಭೇದ ತರೆಂಗಳ್‌ (ಅಜಿಪು. ೫-೧೩); ಮನಮನೊಜಲ್ಬುವ ಕಸ್ತೂರಿ 

(ವ ಸ್ತುಕೊ(. ೭೬-೧೦) ; ಒದವಿದ ಕೇಗು ನೀಳ್ದ ಕೊರಲೆತ್ತಿದ ಪಕ್ಷ 

ವೊಜಲ್ಜುತಿರ್ಹಿನಂ (ಜಗವಿ. ೪-೩೦) ; ಮನಮನೊಜಣಲ್ಚೈೆ ನೂಪುರದ 

ಮೆಲ್ಲುಲಿ ಕಾಂಚಿಯ ಮಂಜುಳಸ್ವನ ೦ ತನಗಿನಿದೀಯೆ (ಸೂಕ್ತಿಸು. 

೧4-೨). [ಒಜಲ್‌,| * -ಚು] 

ಒಲಿಲ್ಲು (ಕ್ರಿ). ೧. ಕೂಗುವಂತೆ ಮಾಡು.: ಕಂಜಜ ಕಪರ್ದಿಗಳ್‌ 
ತೊಡಕಿದೊಡೊಜಲ್ಬುವೆಂ ಭಂಜಿಸುವೆನಖಿಳ ದಿಳ್ಬಾಲರಂ (ಜೈಮಿಭಾ- 

೨೪-೩). ೨. ಮೊಳಗು, ಧ್ವನಿಮಾಡು : ಉಚ್ಚಳದಳಿಗಾನದಂತೆ 

ಮಣಿಕಂಕಣನಾದಮೊಜಲ್ಚ್ಫೆ ಸೇೇಸೆಯ ೦ ತಳಿದರನಂಗಜಂಗಮಲತಾ 

ಲಲಿತಾಂಗಿಯರಂದು ರಾಗದಿಂ (ಆದಿಷು. ೪-೫೯). [ಒಜಲ್ಸ್‌ + -ಚು] 
ಒಲವು (ನಾ). ಒರತೆ; ಊಟಿ: ಕಲ್ಪಾಂಘಿಪದಾರವೆ ರಸದೊಜವು 
ಪರುಸವೇದಿಯಕಣಿ ಭಂಡಾರೆದೊಳುಂಟಿನೆ (ಸಂಪಭಾ. ೧-೨೮); ಕೆಲಹದಲಿ 
ಪಡಿಮುಖದ ಘಾಯದ ಚಲ ರಕುತದೊಬವಿಲ್ಲನೀ ಮುನ್ನಳುಕಿ ಕೈದುವ 
ಹಾಯ್ಯಿದೈ (ಕುವ್ಯಾಭೀ. ೩-೩೫) ; ಎನ್ನಯ ಕಣ್ಗಳ 'ಒಜವಿಂದಮ್‌' 
ಬೆಚ್ಚನೆಯೊಲಕಿವಾ ಪೊನಲಂದಮ್‌ (ಬದ್ಧ ಪ್ರ. ೨೨-೪೫೯). 
(ದೇ, ॥ ತಮಿ. ಉಆವಿ; ಮಲ. ಉಜವು, ಉಜವ, ಉಜ್ಜು] 
ಒಲವುಗಲಕಿ (ಕ್ರಿ). ರಸವನ್ನು ಸುರಿಸು: ಮುಂ ಪೆತ್ತ[ಛೂಗೊ 
ಕ್ಲೊಅವು] ಗಜಕಿಯಲಾ ಗೋಸ್ತನೀ ನಾಮಮಂ ಸಾರ್ಥಕಮಂ ಮಾಟ್ಬಂ 
ದದಿಂ ಸದ್ರಸಮನೆ ಸುರಿಯುತ್ತಿರ್ಪ ಪಣ್ಗೊಂಚಲಂ ಪೊತ್ತ ಕನದ್ದಾ, 
ಕ್ಲಾಲತಾಮಂಟಿಪಂ (ಕುಸುಮಾ. ೧-೯೩). ಗ[ಒಜವು- ಕಟಕಿ] 
ಒಂವುದೋಡು (ಕ್ರಿ). ಒರತೆಯನ್ನು ತೋಡು: ಸುಧಾಂಬುಧಿ 
ದೊರೆಕೊಂಡೊಡೇ ನೊಜವುದೋಡುವರೇ (ಅರ್ಧನೇ. ೧-೪೯). 
[ಒಣವು * ತೋಡು] 

ಒಲಅವೇಳ್‌ (ಕ್ರಿ). ಬುಗ್ಗೆಯೇಳು, ಚಿಮ್ಮು, ಉಕ್ಕಿ ಬರು: 
ಭೂರಿ ರಿಪುಚತುರಂಗ ಬಲ ಸಂಹಾರದಲಿ ಒಜವೆದ್ದ ರಕುತದ ಪೂರದಲಿ 
ಮುಳುಗಿದರು ಪಾಂಚಾಲಾದಿ ನಾಯಕರು (ಕುವ್ಕಾ ದ್ರೋ. ೧೮-೪೮) ; 
ಮಲಗಿಸಿದನೊಜವೇಳ್ವ ನಯನಸ್ಥಳವ ನೇವರಿಸಿದನು (ಕುವ್ಯಾಶ. ೧-೫). 

[ಒಜವು * ಏಳ್‌, (ಆ. ಏಜ್‌) 

ಒಜಹು "ಓಒಜಪು' ನೋ. 

ಒಅಹುಗುಂದು (ಕ್ರಿ). ಬಣ್ಣಗುಂದು; ಕಾಂತಿಹಿೀ6ನವಾಗು: 
ತೆಜಹುಗಾಣದೊಜ [ಪಾ ಕಾಂ. ದಜು]ಹುಗುಂದಿ ಮಖಹುಗೊಂಡೆನೆನ್ನ 
ಗುರುವೆ (ಹಂಪೆರ. ಹ, ೫೧೧-೧೨). [ಒಆಹು (೮ ಒಜಪು) * ಕುಂದು] 

ಸಹಗ "ಒಅಲ್ಕೆ' ನೋ. 

» ಒರೆ (ಕ್ರಿ). ೧. ಸ್ರವಿಸು; ಜಿನುಗು; ಹೊರಸೂಸು : ಒಣಿ 
ಸ್ರ i ಶಸ್ತ್ರಕೋಶೇ ಚ” (ಶಮಧಾ); ನೆತ್ತಿಯಿಂದೊಜಕಿದುಗುವ ನೆತ್ತರ 
ಥಾರೆಯಿಂ ಮೆತ್ತಿದ ಕಣ್ಗಳನೊತ್ತಂಬದಿಂ ತೆಜಕೆದು (ಪಂಸಭಾ. ೧೩-೧೦೪ 
ವ) ; ಶಶಿಮಣಿ ಸಾನುಗಳಿಂದೊಜಕಿತು ಪರಿವ ಪರಿವೊನಲ್‌ (ಶಾಂತಿಪು. 
೨-೯೫) ; ಲಿಂಗ ಕರಸ್ಕಳಕ್ಕೆ ಬಂದ ಮತ್ತೆ ಕಂಗಳು ತುಂಬಿ ಒಜಕೆಯದಿ 
ರ್ದಡೆ ಆಲಿಂಗಪೂಜೆ ಏಕೆ (ಸರ್ವವ. ೩೯-೧೯೯); ಬಾಣದೇಆನೊಳೊಟಕಿದ 
ರಕುತದ ಧಾರೆ ನಾದಿತು ರಥದ ಹಲಗೆಗಳ (ಕುವ್ಯಾದ್ರೋ. ೬-೨೭); ಮುಗಿದ 
ಸರಸಿಜದಂತೆ ದೃಗುಯುಗದೊಟಕಿತ ಕಂಬನಿಯ (ಳಾಶಿರಾ. ೧೦-೫೪). 


ಒಲಿ 


೨. ಒದ್ದೆಯಾಗು ; ನೀರೂರು: ಅಂತಾ ಸಿಂಹಂ ಮಜುಗುತ್ತ ಬಟ್ಟು | 
.ಗೊಂಕರ ಕಟಕ್ತಿಯಂ ಬಯಸಿ ಬಾಯೊಜಕ್‌ತು ತನಗನುಚರನಪ್ಪುದೊಂದು 
ನರಿಗೆ ಪೇಟ್ವುದುಂ (ಪಂಚ ತಂ. ೨೮೨-೨೦); ಶೃಂಗಾರ ವೀರಕ್ಕೆ | 
ಬಾಯೊಆಕಿ ತೀ ತಸ್ಯರ ಜಾರನೀರವಿಟ ವೇಶ್ಯಾ ಕಾವ್ಯಮಂ ಕೇಳ್ದು ಮೆಯ್ಮ | 
ಜಕೆವರ್‌' (ರತ್ನಾಶ. ೮೭). ಒರೆ: ೧.“ಒರೆ - ಒಸರು, ಬಸಿದುಬರು? | 5 
(ಜಾನಕೋ, ೩೦); ಗದ್ಮವು ಒರೆವುದು ಸವಿಯನು ಚಿತ್ತಕೆ ಸ್ನೇಹಿತ! 
ಕೊರೆದಪರೆದೆಗೆ (ಇಂಚಾಪ. ೧೯೧-೪೩). 
[ದೇ. | ಶಮಿ. ಊಲು ಉಕ್ಕಿ; ಮಲ. ಊಜು, ಉಅ; ತೆಲು. 

ಊರು; ಕುಣ. ಉರ್ಪ] ಕ 

ಒಂ್ಕೆ, ಒರೆ (ನಾ). ಶಸ್ತ್ರಕೋಶ ; ಕತ್ತಿ, ಬಾಣ ಮೊದಲಾದವು |10 
ಗಳನ್ನಿಡುವ ಚೀಲ: “ಒಜಕಿ- ಸ್ರವಣೇ, ಶಸ್ತ್ರಕೋಶೇ ಚ? (ಶಮಧಾ); | 
ಶಾನ್ತರನ ತಳ್ತಿಜದು ತಲೆಯುಮಂ ಒಆಕಿಯುಮನೊಡಗೊಂಡು ಆಳ್ಟೊಂ | 
ಗೊಪ್ಪಿಸಿ (ಎಕ. ೫, ಗೋರೀಬಿ. ೪-೧೮ ; 920); ಒಜಕೆಯಿಂದುರ್ಚಿದ 
ಬಾಳ್ವೊಲ್‌' (ಆದಿಪು. ೬-೨೩); ಕರವಾಳಂ ಸಜ್ಜ ಸಜಕ್ಸಿನ್ಹೊಜಕಿಯಿನ 
ಭಯನಾ ಕಿರ್ತ್ನನಾ ಕಿರ್ತ್ತನ್‌ (ಎಕ. ೪111, ಸಾಗರ. ೧೦೯-೨೨ ; 1042) ; | 15 
ಸುರಗಿಯನು ಬಿಸುಟೊಜಗೆಯನಂಗೀಕರಿಸಿದವೊಲು (ಕುವ್ಯಾಉ. ೧-೪೧); 
ಅನಂಗನರಳಂಬಿಗೊಜಕಿಯಾದರ ಖಳಸ್ತ್ರೀಯರು (ಚೆಬಪು. ೧೯-೨೮). 
ಒರೈ: ನಮ್ಮ ಕತ್ತಿಗಳನ್ನು ಒರೆಯಿಂದ ಹಿರಿದು ನಿಮ್ಮ ಪ್ರಾಣಗಳನ್ನು 
ಹಿಂಡಿಬಿಡುವೆವು (ಆರ್ಯಕ. ೨೧); ಅವನು ಒರೆಯಿಂದ ಚಾಕುವನ್ನು 
ಎಳೆದುಕೊಂಡು . , . ಚೂಪುಮಾಡತೊಡಗಿದನು (ಮಲೆನಾ . ೪೩); |20 
ಅವನ ಕತ್ತಿ ಒರೆಗೆ ಸರಿಯಾಗಿ ಹೋಗಲಿಲ್ಲ (ಮಲೆನಾ. ೨೦೭). 

[ದೇ. ॥ ತಮಿ. ಉಣೆ; ಮಲ. ಉಜ ; ತುಳು. ಒರೆ; ತೆಲು. ಒಆ; 

ಪರ್ಜಿ. ಒರ] 

ಒಂಕ್ಕಿ (ನಾ). ಗೋಪ (?): “ಒಂ ಶಸ್ತ್ರಕೋಶದೊಳೆ ಗೋಪರೊಳಂ'' 
(ಕರ್ಣಾನಿ. ೬೯). (7) 

ಒಲಕಿಗಟ್ಟು (ಕ್ರಿ). ಖಡ್ಗಧಾರಿಯಾಗು; ಪ್ರತಿಭಟಿಸು; ಯುದ್ಧಕ್ಕೆ 
ಸನ್ನದ್ಧ ನಾಗು : ನಿಲೆ ಮಾತಾಡುವನೆ ತೊದಳ್ಳೆಡೆಗುಡಂ ಚಾರಿತ್ರ 
ಸಂಪನ್ನನೇ ಕಲಿಕಾಲಕ್ಕೊಜಕೆಗಟ್ಟದ ಶುಚಿಯೇ ಗಂಗಾಸೂನು ಗಂಭೀರನೇ 
ಗೆರೆವಂದಂ (ಸೌಇಇ. 1-1, ೨೧೩-೬೯; 1126); ಸುತನ ತಿವಿ ಸತಿಯ 
ಕೊಲು ಮಾರಿಗೊಟಗಟ್ಟು ವಿಷವ ಕುಡಿ... ಎಂದೊಡೆಯನು ಬೆಸಸಿ |50 
ದೆಡೆ ನಾನಾಜ್‌ನೆನಬಾರದು (ಹ ಚಕಾ. ೧೧-೩೪); ಥಟ್ಟನೆಡವಂಕದಲಿ 
ಹಗೆಗೊಆಕಿಗಟ್ಟ ನಿಂದರು.. .. ವೃಷಸೇನನು ಸುಷೇಣನು (ಕುವ್ಯಾಕ. 

[ಒಟ್ಟೆ + ಕಟ್ಟು) 

ಒಆಕೆಗಲ್ಲು (ನಾ). ಸ್ರವಿಸುವ ಕಲ್ಲು; ಚಂದ್ರಕಾಂತ ಶಿಲೆ: ತೊಜಕೆ 
ದಾಳ್ಮನ ಕಾರ್ಮುಕವ ಸಿಂಜಿನಿಯಿಂದೆ ನೆಜ3 ಬಾಗಿಸಿದರೆಂಬಂತೆ ಒಕ | 85 
ಗಲ್ಲುಗಳ ಕೀಲಿಸಿದೇರಿಗಳಿಂದೆ ಕೆಜ್‌ಗಳೊಪ್ಪಿರ್ದುವಲ್ಲಲ್ಲಿ (ಮೋಹತ. 
೨-೩೬). (ಒಜಕಿ, * ಕಲ್ಲು (ಆ ಕಲ್ಯ್‌)) 

ಒಲಕೆಗಳೆ, ಒರೆಗಳೆ (ಕ್ರಿ). ಒರೆಯಿಂದ ಆಯುಧವನ್ನು ತೆಗೆ; ಕೋಶ 
ದಿಂದ ಆಯುಧವನ್ನು ಹೊರಗೆ ಹಿರಿ: ಕ್ರೂರತನದಲಿ ಕೊಲಲು ಹರಿ 
ದನು ಕೂರಸಿಯನೊಜಕೆಗಳೆದು ರುಳಪಿಸಿ (ಕೌಶಿರಾ. ೩೭-೧೪); ಕರತಳ |40 
ದೊಳೊಜಕಿಗಳೆದು ರುಳಂಪಿಸುವ ಕೈದುಗಳ (ರಾ ಜ ಶೇ. ೬-೧೧ ವ). 
ಒರೆಗಳೆ : (ಕಟ್ಟುಂಜುರಿಗೆಯನ್ನೊರೆಗಳೆದುಕೊಳ್ಳುತ್ತ . . .) (ಬಿಟ್ಟಅ. 
೨೯-೫). [ಒಜಕ್ಕಿ + ಕಳ್ಳೆ) 

ಒಆಕೆಗಾರ್ತಿ (ನಾ). ಬಾಣದ ಬತ್ತಳಿಕೆ, ಖಡ್ಗದ ಕೋಶ ಮೊದ 
ಲಾದುವನ್ನು ಮಾಡುವವಳು: ಒಜ್‌ಗಾರ್ಶಿ, ಮಾಲೆಗಾರ್ತಿ, ಬಳೆ |45 
ಗಾರ್ತಿ (ಶಬ್ದಾನು. ೨೦೧ ಪ್ರಯೋ). [ಒಅಕೆಗಾಣ + -ತಿ (ಆ. -ಇತ್ತಿ)] 


25 


೧೦-೪). 


ಸೆ ೧೨೯೦ 


ಒಲಕಿ 


ಒಂೆಗಾಜ (ನಾ). ಬಾಣದ ಬತ್ತಳಿಕೆ, ಖಡ್ಗದ ಕೋಶ ಮೊದ 
ಲಾದುವನ್ನು ಮಾಡುವವನು: ಅಣಿಯರಮೆಸೆದೊಬ್ಪಿರ್ಪುವು ಮಣಿ 
ಗಾಜರ ಕಂಚಗಾಆರೊಆಕಗಾಜರೆ ತಿಂತಿಣಿಯೆನಿಪ ಮಾಲೆಗಾಆರ ಗಣ 
ನಾತೀತಂಗಳಾಪಣಂಗಳೆ ಪೊಲಲೊಳ್‌ (ಕಾವ್ಯಾವ. ೩೨೮); ವಾದಿ ವಾಗ್ಮಿ 
ಪಾಠಕ ಸುಭಟ ಶ್ರೇಣಿಗಳೊಜ್‌ಗಾಜರವರ್‌ ಸಾಣೆಯ ಮೊದಲಾದ 
ಶಿಲ್ಪಿಗರ್‌ ಪೊಜಮಟ್ಟಿ ರ(ಸೂಕ್ತಿ ಸು. ೧೮-೨೬); ಮಾಲೆಯಂ ಮಾಡುವಂ, 
ಮಾಲೆಗಾಜಂ. ಏವಂ ಬಳೆಗಾಜಂ, ಒಜಕೆಗಾಆಂ(ಶಬ್ದಾನು. ೪೧೧ ಪ್ರಯೋ). 
[ಒಲ + -ಗಾಣ (೮. -ಕಾಅ)] 
ಒಣಅಕಿಗೊಳಿಸು (ಕ್ರಿ). ಆಯುಧವನ್ನು ಕೋಶದಲ್ಲಿ ಸೇರಿಸು: 
ಕೃಪಾಣವನೊಜಕಿಗೊಳಿಸಿ ರಘುನಾಥ ಕೈಯಿಕ್ಕಿದೆನು ಕಾರ್ಮುಕಕೆ 
(ತೊರರಾ. ೩-೬-೫೧) ; ಒಡನೆ ಮನ್ಮಥ ದಿಗ್ವಿಜಯಕೆ ತನ್ನಯ ಖಡುಗ 
ಗಳನು ತೊಳೆದಾಗ ಬಿಡದೊಜಕಿಗೊಳಿಪಂತೆ ನಿಡುಗೇಶವಾಣಕಿಪ ಮಡದಿ 
ರನ್ನೆಯರೊಪ್ಪಿದರು (ಕಂನವಿ. ೨೫-೧೩೩). [ ಒಜತ್ಕಿಸ: ಕೊಳ್ಳ್‌* -ಇಸ್ಕು] 
ಒಲಿೆದೆಗೆ (ಕ್ರಿ). - ಒಲಕೆಗಳೆ: ಮುಸುಂಕಿದ ಧಾವಳ್ಮಾಂಬರಮಂ ತೆಗೆದಂ 
ಸ್ಮರನಸಿಯೊಅಕೆದೆಗೆದಂತೆ (ಜಯಕಾ. ೨-೪೨). [ಒಯ್ದೆ * ತೆಗ್ಗೆ] 
ಒಆಕಿನೀರ್‌ (ನಾ). ಸ್ರವಿಸುವ ನೀರು (?) : ಹೆಆಕಿಹಿಂಗದೆ ನೋಡಿ 
ನುಡಿಸುವೆನೆನುತ ಬಾಯೊಜಕಿನೀರ ಮುಕ್ಕುಳಿಸಿದಳು (ಮೋಹತ. ೧೭-೪). 
[ಒಜಕ್ಕಿ * ನೀರ್‌] 
ಒಣಅಕಿಪು (ನಾ). ಒರತೆ; ಊಟಿ : ನಿಚ್ಚಂ ಪಗಲಿನಕಾಂತದ ಕಿಚ್ಚನಿರುಳ್‌ 
ಚಂದ್ರ ಕಾಂತದೊಆಕಿಪಂ [ಪಾಠಾಂ. ವಂ] ಪಡೆದಾ ಕಿಚ್ಚೆ ನದೆನದಿಪೆ 
ಮಾಡುಗುಮಚ್ಚರಿಯಂ ಪಗಲುಮಿರುಳುಮಾ ವಿಜಯಾರ್ಧಂ (ಅಜಿಪು. 
೯-೨೨). [ಒಲಿ] + -ಪು] 
ಒಲತಿಯಾವು "ಓಆಕಿಯಾವು? ನೋ. 
ಒಆಕೆಯಿಸು (ಕ್ರಿ). ಸುರಿಸು; ಸ್ರವಿಸು: ಅಣು£ಅ3ಗುಲಿತನದಿ 
ಮುಸಿ ಬಹಿರಂಗದ ಮಜುಕದಿನಾ ದೇವಕಿಯನು ನೆಜೆಯುಪಚರಿಸಿ 
ನೋಯದ ಕಣ್ಗಳಿಂ ನೀರನೊಜ£ «ಕ 3ಯಿಸಿ ನಿಶ್ಚಿಂತಮಿರ್ದ (ನೇಮಿಸಂ. 
[ಒಜ್‌, + -ಇಸ್ಕು] 
ಒಲತೆಯೂರು (ನಾ). ಒಂದು ಊರಿನ ಹೆಸರು: ಪೊಳಲಿ ನಾಡುಳ್ಳೊ 
ಆಿಯೂರು ಬರಗೂರಂ ಬಿಜಅ ಮಾದೆ ೀವಿಯಾಳುತ್ತಿರೆ (ಎಕ. 
X11, ಶಿರಾ. ೨೪-೩೫; 900) ; ಮಹಾಮಂಡಳೇಶ್ವರನೊಣಅ£ ಆ] ಯೂರೆ 
ಫುರೆವರಾಧೀಶ್ವರ (ಎಕ. x11, ಶಿರಾ. ೩೭-೮; 1040). 
[ಬಜ್‌ ? * ಊರು (£ ಊರ್‌). / ತಮಿ. ಉಜಕ್ಕಿಯೂರ್‌]] 
ಒಣಕೆವನಿ (ನಾ). ಸೋರುವ ಹನಿ; ಜಿನುಗುವ ಸೋನೆ: ಒಟ್‌ವನಿ 
ಗಳಿದಿರ್ವನಿ ಮಸ್ತಕವನಿ ತೊಜಕಿವನಿಗಳನಾಂತು ಬಿಡದೆ ನೆಟ್‌ ವಿಶ್ವ 
ರೂಪಾದಂತೆ ಸಂತತಧಾರೆ ಸುರಿದುದು (ಮೋಹತ. ೪-೩೯). 
[ಒಕ + ಪನ್ಮಿ] 
ಒಅತೆವಾಯ್‌ (ನಾ). ಜೊಲ್ಲು ಸುರಿಯುವ ಬಾಯಿ: ಪಜಃದಕೆ 
ಕುಲನೊಸಲಟ್‌ಗಣ್ಣೊಟಿವಾಯ್‌' ಹಪ್ಪಳಿಕೆಮೂಗು ಮುಜುಟಿದ ಕಿವಿ 
(ಯಶೋಚ. ೨-೩೮). [ಒಜಕ್ಕಿ * ಬಾಯ್‌] 
ಒಅೆವೋಗು (ಕ್ರಿ). ೧. ಸ್ರವಿಸಿಹೊ ಗು; ಸೋರಿಹೋಗು. 
೨. (ಆಲಂ) ಕಳೆದುಹೋಗು ; ಬಿಟ್ಟುಹೋಗು : ಮೇರೆಗಚಕಿದೆ ಬಲಕಿ 
ಕಾರ ಸೈರಣೆಯುಮೊಜಕಿವೋಗದಿರವು (ಆನಂಪು. ೧೧-೩೨ ವ). 
[ಒಟಕ್ಕಿ * ಪೋಗ್ಕು) 
ಒಬಿಕಿ (ಕ್ರಿ). (?) : ಎಡೆವಿಡಿಯಲ್ಯವಡಿಂ ಕಟವಪ್ರನಮೇಆಯೆ ನಿಲ್ಲದ 
ನನ್ಮೈನ್‌' ಪಡೆಗಮೊಟ್‌ಪ್ಪ ೫xxನ್ತೀ ಸುರಲೋಕ ಮಹಾವಿಭವಸ್ಥನ 
ನಾದಮ್‌ (ಎಕ. 11, ೯೩-೪ ; 700). [?) 


೧೫-೭). 


ಒಟ್ಟು, ಒಳ್ಳು, ಒಗ್ಗು, (ಕ್ರಿ). ಹರಿ; ಪ್ರವಹಿಸು: ಕ 
ಪ್ರವಾಹೇ? (ಶಮಧಾ); ಜಲಜಲನೊಟ್ಭುತಿರ್ಪ ಪರಿಕಾಲ್‌ (ಪಂಪಭಾ. 
೧-೫೨); ಜಲಜಲನೊ ಟು ತಿರ್ದುದು ನದೀತತಿ (ಜಗವಿ. ೧೪-೭); 
ಪುಣ್ಯವಾಹಿನಿಯೆನೆ ಒಲ್ಕುನ ಸರಯೂನದಿಯುಂ (ರಾಮಾಶ್ವ. ೮-೬). 
ಒಕ್ಕು, : ಮೆಲ್ಲಡಿಗೆ ಸಿಲ್ಕಿ ಹಾರೆಂ ರುಲ್ಲನೆ ಪಜಕಿದೊಕ್ಳೆ ಮುತ್ತ ನೆಂದಾ 
ಯ್ಹಪೆನೋ (ಧರ್ಮನಾ. ೩-೧೨೩); ಅನಿತಆಸೊಳಗೆ ಕಣ್ಣನೀರೊಕ್ಕು 
ವುದ ಕಂಡು ಜನನಾಥ ಭಾಪೆಂದ ನಗುತ (ಭರಚ. ೯-೭೩). ಒಗ್ಗು: 
ನುಗ್ಗಿಸಿದ ಮದಗಜವನಂಕುಶದೊಳಿರಿದು. .. ಕೋಪಮಂ ತಾಳು 
ಮದವೊಗ್ಗಿ ಸೀಳ್ಲಿಕ್ಕಿದುದು ಕೆರಿಘಟಿ ತುರಂಗ. ರಥವಮ್ಮುರಿದುದದ್ಳುತ 
ದೊಳು (ತುರಂಗ. ೪೯-9೪); (ತುರಂಗ. ೬೩-೩೪ ನೋ). 

[ದೇ. ॥ ತಮಿ. ಮಲ. ಒಲುಕು; ತುಳು. ಉಗ್ಗುನಿ; ಕೊಡ. ಒಕ್ಕ್‌; 
ತೆಲು. ಒಲುಕು] . 
ಒಟ್ಟು, ಒಳ್ಳು (ನಾ). ನದೀಪ್ರವಾಹೆ: *ಅವಿರತಮುರ್ಕುವ ತೊಕ 
ಯೊಬ್ಕು” (ವಸ್ತುಕೋ. ೨೪-೧೨) , “ ಒಟ್ಟು-ನದೀಪ್ರವಾಹಂ ೫ (ಶಮದ. 
ಪರಿ, ೧). ಒಳ್ಳು: «ಹೊಳೆ, ತೊರೆ, ಹಳ್ಳ . . . ಒಳ್ಳು, ಪೊನಲು, 
ಹೊನಲು” (ಕಂನುಹು. ೯೨). [< ಒಲ್ಬು] 
ಒಯ್ಮಿಡಿವೋಗು (ಕ್ರಿ). ಪ್ರವಾಹ ಕಡಿದು ಹೋಗು, ನಿಂತು 
ಹೋಗು: ಸಮಸಂದಟ್ಟಲಂಪನೀಯೆ ಶಯನಂ ಘರ್ಮಾಂಬುವಿಂ 
ನಾನೆ ಮುನ್ನಮೆ ನಾಣೊ[ಲ್ಕು] [ಪಾಠಾಂ. ಳೈ) ಡಿವೋಗಿ ಸೂಸುವ ಪದಂ 
ಗಂಗಾಂಬುವಂ ಪೋಲೆ (ಪಂಸಭಾ. ೪-೧೦೯). 

[ಒಲ್ಯು* ಉಡ್ಕಿ* ಪೋಗ್ಕು) 

ಒಯ್ಸ್ಸಿ ಒಗ್ಗು, ಒರ್ಗು, (ಕ್ರಿ). ೧. ಒಟ್ಟುಗೂಡು; ಗುಂಪಾಗಿ 
ಸೇರು; ಒಡಗೂಡು; ಅಂಟಕೊಳ್ಳು: *ಒಲ್ಲು -ಸಂಮೇಳನೇ? 
(ಶಮಧಾ). ಒಗ್ಗು : ೧. ಹೂವಂ ಬಿಚ್ಚುತೊಳಗಣ ಪರಿಮಳದ ತೆನೆಯ 
ಮಗ್ಗುಲೊಳೊಗ್ಗಿ ಬೆಳೆದ ಸಣ್ಣಮಪ್ಪ ನುಣ್ಣೆಸಳೊಂದಂ ತೆಗೆದು (ಬಸರ. 
೬-೬೯); ನೆಗ್ಗಿದ ನು ಗಾಂಗೇಯನಮರಕೊಳೊಗ್ಗಿದನು ಕಲಿದ್ರೋಣ 
(ಕುವ್ಯಾಶ. ೨-೨); ಮುಗಿಲ ಮೊಗ್ಗರದಂತೆ ಭೋಂಕರಿಸುತೊಗ್ಗಿದರ್‌ 
(ಜೈ ಮಿ ಭಾ. ೮-೩೨) ; ಪಲರ್‌' ಕಾದಿರ್ದರೊಗ್ಗುತೆ ನಿಲಿಂಪ ದೆಸೆಯಂ 
(ಶ್ರೀರಾಸ, ೪-೧೯). ೨. ಒಳಗೆ ಸೇರು; ಪ್ರವೇಶಿಸು; ಹೊಗು: 
ಕೂರ್ಗಣೆಗಳಂ . . , ತೆಗೆದೆಚ್ಚನು ವೊಗ್ಗಿತದು ಷಡ್ರಥರ ವೊಡಲಿಗಂ 
ಪೂಳ್ಗು ನೆಲಕೊಗ್ಗಿದುದು (ತುರಂಗ, ೫೨-೧೨). ೩. ಮೆಚ್ಚಿಕೆಯಾಗು; 
ಸೇರು; ಹಿತವಾಗು; ಸರಿಬೀಳು: ಊಟೋಪಚಾರಗಳೊಗ್ಗದೆ 
ಹೋಗಿತ್ತು ಆಗ ನನ್ನವಳಿಗೆ ನನಗೆ (ಇಂಚಾಪ. ೪೫-೧೩) ; ಕೆಲಸ ಒಗ್ಗಿತೇ 
ನಿಮಗೆ? (ಕೂನೆಭೇ. ೨೨೧). ೪, ಹೊಂದಿಕೊಳ್ಳು ; ರೂಢಿಯಾಗು ; 
ಅಭ್ಯಾಸವಾಗು: “ನೆಲ ಕೆರೆದು ಜೀವನ ಸಾಗಿಸುವುದೇ ನಮಗೊಗ್ಗಿ 
ಹೋಗಿದೆ? (ಪುನರು. ೨೬೯), ಒರ್ಗು, : ೧. ಎರ್ಗಿಲ್ಲದೆ ಪಾದರಿಯೆಲೆ 
ಪೆರ್ಗುರುಟಿಗೆಯೆಸೆನ ಬೇರುಮಂ ಖರ್ಜೂರದೊಳೊರ್ಗಿರೆ ಜಲದಿಂದೀಂ 
ಟಲ್ಯಗ್ಗಲಿಸಿದ ವೃಕವಿಷಂಗಳಟ್‌ಗುಮಮೋಫಂ ( ಖಮದ. ೧೩-೨೧). 

(ಡೇ. ॥ ತಮಿ. ಒರಿ, ಒರುಕ್ಕು; ಮಲ. ಒರುಮಿ; ತುಳು. 
ಒಮ್ಮೇವುನಿ; ತೆಲು. ಒರುಮು] 


“ಒಟ್ಟು! 


೧೨೯೧ 


10 


20 


35 


40 


| ಜಮ್ಮು, 


ಒಲಿ 
ಒಗ್ಗು, ಒರ್ಗು್ಕ, ಒಳ್ಳು (ನಾ). ೧. ಗುಂಪು; ಹಿಂಡು; 
ಮೊತ್ತ: ಬಾಳಿಯರೊಟ್ನಿನಿಂ ಸಕಲ ವೈಭವದಿಂದೆಸೆದಿರ್ಪುದಾ ಪುರಂ 
(ಜಗವಿ. ೨-೩೪); ವೀರಕೊಟ್ಟನೇ ಆಡರಿಸಿದಂ ದಿವಕ್ಕೆ (ಗೀತಗೋ, 
೪೧-೪); ಪಟ್ಟಿಣದ ಪೆರ್ಮೆಯಂ ತಾಂ ಕಟ್ಟದ ಕೂರಾಳ್ಗ ಳೊಲ್ಲೂನೇ 
ಆಕ್ಲಿಯನೆಗ್ಗಂ ನಿಟ್ಟಿಸದೊಂದೇ ಮೂಲೆಯೊಳಿಟ್ಟಿಂ ಪಾಳಿ ಯಮನಲ 
ಲೊಳೇಂ ತಿಳಿವುಂಟೀ (ಚಿಕವಿ. ೫-೨೦). ಒಗ್ಗು: ೧. ವಿನೋದದ 
ವಿಳಾಸದ ವಿಚಾರದಾಭರಣದೊಗ್ಗಿ[ಪಾಠಾಂ. ಡ್ಲಿ]ನ ಬಹುನಿಯೋಗ 
ಕಾತಿಯರೆನಿಪ ತರುಣಿಯರನೊಪ್ಪಿಸಿದನು (ಹಚಕಾ. ೯-೨); ಹೊಗೆವ 
ಮೋಜಕಯ ಹೊತ್ತುವೆದೆಗಳ ದುಗುಡದೊಗ್ಗಿನ ನಮ್ಮ ಮೋಹರ 
ತೆಗೆದುದೀಚೆಯಲಿ (ಕುವ್ಯಾಶ. ೧೨೭); ಕಾಳ್ಕೋಣದ ಮೊಗ್ಗರವಿದೆ 
ಹುಲ್ಲೆ ಗಳ ಒಗ್ಗಿದೆ (ಕುರಾಸಾಂ, ೨೭-೭೦). ಒರ್ಗು : ೧. “ಗಡಣವತಿ 
ಪರಿಡರ್ಯದೊಳಗೊರ್ಗು (ಶಬ್ದಮಂ. ೮೫); ಪೆರ್ಗತ್ತಾವೊರ್ಗಾದ 
ರ್ಪೆರ್ಗಳವೆನೆ ಕುಗಿ:ದುದೆನೆ ಮಾರ್ಗದೊಳ್‌ ಸರೇಫ ಪದಂಗಳ್‌ 
(ಶಮದ. ೩೮); ಬೇಡರೊರ್ಗಿನಿಂ ನಗರಮದೊಂದು ಸಂದ ಪೆಸರಿಂದೆ 
ಪುಳಿಂದಪುರಂ (ರಾಜಕೇ. ೫-೨೮). ೨. ಅತಿಪರಿಚರ್ಯೆ ; ಹೆಚ್ಚಿನ 
ಸೇವೆ: “ಗಡಣವತಿಪರಿಚರ್ಯದೊಳಗೊರ್ಗು? (ಶಬ್ದ ಮಂ. ೮೫). 
ಒಳ್ಳು: ೧. ನಾನಾ ಜಾತಿಯ ರಾಯಕೊಕ್ಕು ಬನಮಂ ಮೈಸೂರ 
ಕಾಡೊಳ್ಳಿನೊಳ್‌' (ಮೈ ಸೂಮೆ. ೧-೩೫); ಕಾಪಾಡಿದಂ ಬಾಗಿದರೆಂ 
ಕಾದಿದಂ ಪಗೆಯೊಳ್ಲಿನೊಳ್‌ ಬಳಿದಪ್ಪಿದರೆಂ ತೂಳ್ಮಂ ಎಡರಾಂತರೆ 
ನೆತ್ತಿದೆಂ (ಸೌನಂದ. ೨-೧೦). [ಆ ಒಟ್ಟು) 


ಒಟಕ್ರಿ "ಒಲಕ್ತಿ' ನೋ. 
ಒಲಪ್ತಿ, ಒಬ್ಬೆ, ಒವ್ವೆ, ಒಲಕ್ಸಿ (ನಾ). ಮುಳ್ಳುಪೊದರು; ಬೇಲಿ; 


ಕಾಡುಕಂಟಿಯ ಹೊದರು (?): ಮೂಡಾಯ್ಮೂದುವುಳಿಯ 
ಪೇರೊಟಕ್ತಿ ತೆಜ್ಮಾಯ್ತೆ ಕಂಬಳ್ಳಂ ಪಡುವಾಯ್ಸವಣಜಕಿಯುಂ ... 
ಪಾಲನೂರ ಪೆರೊಜಕ್ಕೆ (ಎಕ. 1%, ನೆಲಮಂ. ೬೧-೭೧; 812); 
ಪೆರ್ವಟಕ್ಮಿಯ ತೆಂಕಾಯೊಟಕ್ತಿ ಎ ಪಡುವಾಯ್ವಾಲಿಯ ಸನ್ನು (ಎಕ. 
XIV, ಎಡತೊ, ೬೦-೭೫ ; 870). ಒಬ್ಬೆ, ಅಲ್ಲಿಂ ತೆಂಕಮೆಳಿಯಜ್ಜ 
ನೊಬ್ಬೆ ಅಲ್ಲಿಂ ತೆಂಕಲಂಕದ ಹಾಳೊಬ್ಬೆ (ಎಕ. 11, ೩೨೭-೭೬; 1181); 
ವೀರಸೆಟ್ಟಿ ತಕ್ಕಲ ಒಬ್ಬೆಯಲ್ಲಿ ಆಗ್ನೇಯ ಮುಖವಾಗಿ ನೆಟ್ಟಿಕಲ್ಲು (ಎಕ. 
202%, ನಂಜನ. ೨೯೫-೩೪ ; 1766); ತಿರುಗಿನೋಡಲೊಬ್ಬೆ ಯಾಚೆ, ಒಬ್ಬ 
ಳಲ್ಲಿ ಹೆಣ್ಣುಮಗಳು (ಇಂಗೀತ. ೮-೩). ಒವ್ದೆ : ನಟ್ಟಕಲ್ಲ ಸಂಚಾರಿಯೆ 
ಬರತಿಯ ಕೆಳಗೆ ಕೊಣಲೆವಿಡಿದು ಪೇರೊವ್ವ ಬಡಗ ನೋಡಿ ದಟ್ಟ 
ಪುಣಿಸೆಯೆ ಕೆಂಬರೆವತ್ತು (ಎಕ. 111, ನಂಜನ. ೧೨೨-೨೨; 266 ?). 
ಒಬಕ್ರೆ : ಎರೆಕಟ್ಟಿ ಸಂಚಾರಿ ಭೂಮಿನ್ಹ ಪೇರೊಟ್ಸ್‌ ಯ ತುಟ್ಟಿಲೆ 
ಎರೆಪಡಿಯೆ (ಎಳ. 111, ನಂಜನ. ೧೨೨-೧೯; 266 ?) ; ಪುಲಿಪದಿಯ 
ತೆನ್ಶಣ ಪೇರೊಟ್ಟ್‌ ಯೆ (ಇಆ. 211, ೧೬-೪; 755); ಈಶಾನ್ಯದೆ ಶಿಸು 
ವಾಲಿಯಿನ್ನೆ ನಿನ್ನ ಕಲ್ಲಿನ್ಹೆ ಒಟಕ್ಟಿಯಿನ್ನೆ (ಎಕ. ೫ (5), ಚಿಕ್ಕಬ. ೧೦೬-೭೦ ; 
850) ; ಕರ್ಗ್ಗೆಜಕೆಯ ಸೀಮೆಯೆ ಸೀಮೆಯಾಗೆ ಮೂಜು ನಿಜುಗಲ್ಲನ್ನಿಆ್‌ಸಿ 
ಕಲ್ಲೊಲಿಯನ್ಹಾಗೆ ಕಿಸುಕಾಡನೆತುಂ ಕೊಟ್ಟಿತ್ತು (ಎಕ. ೩1, 
ನಂಜನ. ೨೬೯೯೪ ; 904). "ಕಲ್ಲೊಟಕ್ಸಿ' ಪರಾ. [?) 


ಹಿ 


ಓ (ನಾ). ಕನ್ನಡ ವರ್ಣಮಾಲೆಯ ಹದಿನೈದನೆಯ ಅಕ್ಷರ; 
ಓಕಾರ: ಸವನಿಸಿದೆ ಏಒ ಓ ಎಂಬಿವು ಕನ್ನಡದೊಳ್‌ ಸ್ವಭಾವದಿಂದೊಳವು 
(ಶಮದ. ಆ); ಪ ಹಿ ಎಂಬುವಕ್ಕೆ ದೀರ್ಫ್ಥಸ್ವರಗಳೆಂದೂ ಹೆಸರು 
(ಮಾಧ್ಯಮ. ೧೩). 

ಹ್ಮ (ಕ್ರಿ). ಓತ್ಕ (ಭೂಶಕೃ); ಓತು ( (ಭೂತನ್ಯೂ). ೧. ಪ್ರೀತಿಸು: 
“ಓ - ಸ್ನೇಹೇ?ಿ (ಶಮಧಾ); ಬಗೆವೇಲಕ್ಟೊ ಿಡೆನ್ನ ಮೇಳದ ಕಳಯರ್ಕ 
೪ಿಲ್ಲ... ಓತು ಮಾತಡಕಲೊಂದಿದ ದೂದವರಿಲ್ಲ (ಪಂಸಭಾ. ೪-೭೯); 
ಪರವೆಣ್ನೊಳೋತೊಡಂಬಡದ ಚಲಂ ಶರಣ್ಣೆವಕೆ ಕಾವ ಚಲಂ (ಎಕ. 11, 
1೧೩೩-೨೩ ; 982) ; ನಿಮಗೋತ ನುನವನನ್ಮ ಕ್ಕೆ ಹರಿಸಿದರೆ ನಿನ್ನ ಭಿಮಾನ 
ಹಾನಿ (ಬಸವ. ೫೦೬) ; ಪಾತಕಾರಿಯ dS ಧಾತುಗುಂದದೆ 
ನೋಡಿ ಮನದೊಳಗೋತು ಬೆರಸಿದ ಧನ್ಯನೈ (ಕೌಶಿರಾ. ೬-೫೯) ; ನರಕ 
ದಾನವನಂದನಗೆ . . . ಮಂದರೋದ್ಭರನೋತು ಕೊಟ್ಟಿ ನಡೊಂದು 
ದಾಡೆಯನು (ಸಂಭಪ. ೭-೫೯) ; ಪಾಂಚಾಲಿ ಓತು ಪಾಂಡವರನೊಲಿಸಿ 
ಹದಿಬದೆಯರ ಬೈತಲೆವಣಿಯೆನಿಸಿದಳು (ಹದಿಬ. ೩-೪೮). ೨. ಸಲಹು; 
ರಕ್ಷಿಸು: ಆವಂಗೆ ಕಾಲಚಕ್ರಮನೋವದೆ ಮಾಡಲೈ ಚಕ್ರಮಿದು ಬಗೆ 
ದುದೊ (ಆದಿಪು. ೧೪-೫); ಎಂತೀಗಳೆನ್ನನೊಯ್ದ ಪನಂತೋವಜಿ ಕರಕಚ 
ಗ್ರಹಂಗೆಯ್ದು (ಕಾದಂಪೂ. ೮೯೪); ಮಾಲೆಗಾಜರೊಸೆದೋವಿದೆ ಪೂವಿನ 
ತೋಂಟಮೊಪ್ಪುಗುಂ (ಗಿರಿಕ. ೨-೬೦); ಜೀವಂಗಳನೋವಿಯೆ (ಖಮದ. 
೧-೨೭); ಓವಿದ ಕರ್ತನ ತೋಣಕಿಂದು ವರ ರತಿದೇವಿ ದುಕ್ಕದಿ ಹಲು 
ಬಿದಳು (ಮೋಹತ. ೯-೨೪). 

ಓತುಕೊಳ್‌ -೧. ಸಲಹು; ಸಾಕು: ಓತುಕೊಳ್ಳುದು ನರನೆ 
ಯಾಕೆಯ ಪ್ರೀತಿಯಲಿ (ಕುವ್ಯಾ ಅ. ೩೬-೩೩). ೨. ಅಫ್ಪಿಕೊಳ್ಳು ; 
ಅವಚಿಕೊಳ್ಳು: ತಾಯಿ ಹಸುಳೆಯನೆರ್ದೆಗೆ ಓತುಕೊಳ್ವಂದದಿಂ 
(ಶ್ರೀರಾಮಾ. ೬೬೧-೧೦). 
[ದೇ. ॥ ತಮಿ. ಉಕ, ಉವ; ಮಲ. ಉವ) 


ಓ "ಓ್ಯ' ನೋ. 

ಓ "ಓ' ನೋ. 

ಓಂ (ನಾ) - ಓಂಕಾರ: ಆ ಮುನಿಪನೋಮೆಂಬುದುಂ (ಶೇಷರಾ. 
೮೪-೨೯). [ಸಂ.) 


ಓಂಕೆರಿಸು "ಓಕರಿಸು' ನೋ. 

ಓಂಕಾರ (ನಾ). ಓಂ ಎಂಬ ಮಂತ್ರಾಕ್ಷರ; ಪ್ರಣವ: “ಪ್ರಣವ 
ಮೋಂಕಾರವಕ್ಕುಂ? (ಮಂಗರಾ. ೪-೧೦); ಓಂಕಾರ ಶಂಕಾಕಾರ ವಿಜಯ 
ಪ್ರಸ್ಥಾನ ನಾಂದೀಸಮಯ ನಿನದಾನಂದಿತ ದಿಕ್ಬಾಳಚಕ್ರನುಂ (ಆದಿಪು. 
೧೪-೯೧ ವ); ಕಾಲಾಂತಕಂ ಶಂಕರನೋಂಕಾರಂ (ರಾಜಶೇ. ೧೪-೧೫೩); 
ಓಂಕಾರ ಸ್ವಾಹಾದಿ ಮಂತ್ರಘೋಷಂ ಬೆರಸಿ (ಶ್ರೀರಾಮಾ. ೧೨-೩೦೧). 

[ಸಂ.] 

ಓಂಕಾರಮೂರ್ತಿ (ನಾ). ಓಂಕಾರ ಸ್ವರೂಪನಾದವನು; ಶಿವ; 
ಪರಮಾತ್ಮ: ವಿಶ್ವಪ್ರಕೃತಿ ರೂಪಯೆನಿಪಮ್ಮಗೋಂಕಾರಮೂರ್ತಿಗೆ.. 
ವ್ಶೊ ಮಕ್ಳ ನಮೋ ನಮೊ (ವೀಕೈಷು. ೨-೨-೩೫). 

[ಟಂಕಾರ 4+ ಮೂರ್ತಿ] 


15 


೬ 
೦ 


25 


ಬೂ 
೦ 


35 


40 


ಓಳರಣೆ 


ಓಂಗು (ಕ್ರಿ). (ಕರಾ) ಕೆಲಸವಿಲ್ಲದೆ ಸುತ್ತಾಡು, --ಅಲೆದಾಡು. 


ಕಾ ತುಳು, ಓಂಗು] 


ಓಂಟಔಿ "ಓಟ್ಮಿ' ನೋ. 
ಓಂತಿ, ಓತಿ (ನಾ). ಹಲ್ಲಿಯ ಜಾತಿಗೆ ಸೇರಿದ ಉಡುವಿನಂಥ 
“ಒಂದು ಪ್ರಾಣಿ; ಸರಟಿ; ಓತಿಕ್ಯಾತ; ಹೆಂಟಿಗೊದ್ದ : ನರಿ ನಾಯ್‌ 


ಬೆಕ್ಕ್ಯೋಂತಿ ಮಾನ್‌ ಪೇನ್‌ ನೊಣಮುಡು ಕರಿ... ಈ ತಿರಿಕ ವ್ರಾತಂ 
ಗಳೊಳ್‌' ಸಂಭವಿಸಿ ದುರಿತದಿಂ ದುಃಖಮಂ ಪೇಣ ಲಾಜ₹ೆಂ (ಧರ್ಮಾಮೃ. 
೧೩-೧೫೭). ಓತಿ) : ಮೋಹದಾಕೆವೋತಿಯಾದಳೆಂಬಂತೆ (ಧರ್ಮಾಮೃ. 
೨-೮೩); ಓತಿ ಬೇಲಿವರಿದಂತೆ ಎನ್ನ ಮನವಯ್ಮಾ (ಬ ಸವ. ೨೮೭); 
ಓತಿಗೆ ಬೇಲಿ ಸಾಕ್ಷಿಯೆಂಬಂತೆ (ಸೌಂದಪು. ೫-೯); ಮರುಳುತನವು 
ಮಾತಿನಲ್ಲಿ ಹೃದೆಯದಲ್ಲಿ ವಿಷದ ಗುಟಿಕೆ ಮರೆದ ಮೇಲಣ ಓತಿಯಂತೆ 
ನಮಿಸುವಂಥ ದುರುಳನಿಗೆ (ಪುರಂದ. ೨-೬೪-೩). 

[ದೇ. | ತಮಿ. ಓಂತಿ, ಓತಿ, ಓತ್ತಿ; ಮಲ. ಓಂತು; ತುಳು. 
ಓಂತಿ; ಕೊಡ. ಓಂದಿ] 


ಓಂಪುಡಿ (ನಾ). ಕಡಲೆ ಹಿಟ್ಟಿಗೆ ಓಮ ನ್ನು ಸೇರಿಸಿ ಮಾಡುವ 


ಒಂದು ತಿಂಡಿ: ಎಂಟು ಉಂಡೆ, ಓಂಪುಡಿ... ಕೊ ಟ್ವದ್ದರು 
(ದಿಲ್ಲಿಪ. ೬೬); ಅಪ್ಪನೂ ಅಮ್ಮನೂ ಬಹಳ ಸಂಭ್ರಮಗೊಂಡು ಒಳ್ಳೊ 
ಳ್ಳೆಯ ಹಣ್ಣುಗಳನ್ನೂ, ಓಂಪುಡಿ, ಕೇಸರಿ, ಕಾಫಿಗಳನ್ನೂ ತಯಾರು 
ಪಡಿಸಿ ಸಿದ್ಧರಾದರು (ಪತಿ. ೬೨). [1] 


ಓಕ್ಕ (ನಾ). ೧. ಮನೆ; ವಾಸಸ್ಥಳ: “ಆವಾಸಃ . .. ಓಕೇ... 


ಆಲಯಃ - ಈ 4೧ ಮನೆ” (ಹಲಾಯು. ೪೯-೧೩೬). ೨. ಆಶ್ರಯ: “ಓಕ 
ಎಂದರೆ ಆಶ್ರಯವು 3 (ಬ್ರಹ್ಮಭಾ. ೨೬೫). ೩, ಸಂತೋಷ; ತೃಪ್ತಿ. 
೪. ಸೌಂದರ್ಯ. [< ಸೆ. ಓಕಸ್‌] 


ಓಕ್ಕ (ನಾ). ಮೇರೆ: ಅಲ್ಲಿಂದೆಂ ಪಡುವಲು ಕಲ್ಲಹಳ್ಳಿಯ ತೆಂಕಣ ಓಕದ 


ಕಲ್ಲು ಅಲ್ಲಿಂದ ಪಡುವಲು ಬೆಲಡ ತಾಳಗುಡದ ಕಲ್ಲ ಗುಡ್ಡೆ (ಎಕ. ೩1೪, 
ಮಂಡ್ಯ. ೧೧೫-೯೫ ; 1576). (2) 


ಓಕ್ಕ (ನಾ). ಒಂದು ಜಾತಿಯ ಮರ: ತಮ್ಮ ಹಡಗುಗಳನ್ನು ಓಕ 


ವೆಂಬ ಜಾತಿಯ ಕಟ್ಟಿಗೆಯಿಂದ ಮಾಡುತ್ತಿದ್ದರು (ಮುಂಬಯಿ. ೩-೧೧೩). 
(« ಇಂ. ೦೩೬] 


ಓಕರ, ಓಕರೆ (ನಾ). - ಓಕರಿಕೆ ೧: ಮಾರಿ ಮೃತ್ಕುಗಳಿಗೋಕರ 


[ಪಾಕಾಂ.ರೆ] ಹುಟ್ಟಿ ಕ್ರೂರಜವಂಗತಿಭೀಕರ ಹುಟ್ಟಿ ರಿಫುಬಲವಂ ಕೊಂದು 
(ಹ ಚ ಕಾ. ೧೨-೩೦ ರಗಳೆ); ತಾನಳಿದುಂಡವರಿಗೆ ಓಕರೆಮಾಳ್ಪಾ ನೊಣ 
ದಂತೆ ದುರ್ಜನರು ಹಾನಿ ತಮಗೆಯಾದೊಡಾಗಲಿ ಮಾನ್ಮರ ಮಾನಾಪ 
ಹಾರ ಮಾಡುವರು (ನೇಮಿಸ ೦. ೧-೩೪). ಓಕರೆ: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ದೇ. ॥ ತಮಿ. ಓಕ್ಕಾಳ, ಓಕ್ಕಾಳಿ, ಓಜ್ಯಲ್‌; ಮಲ. ಓಕ್ಕಾನ; 
ತುಳು. ಓಂಕದೇ; ತೆಲು. ಓಕರ, ಓಕರಿಂತ, ಓಕಿಲಿ, ಓಕಿಲಿಂತ] 


ಓಕರಣೆ (ನಾ). - ಓಕರಿಕೆ ೧: ಭುಜಬಲತೂಕವುಳ್ಳ ವರೇಸು ಮಂದಿಯು 


ಹರಿಯೊಡನೆ ತೊಡಗಿ ಓಕರಣೆ ಬಹ ತುತ್ತನಜಕಿದಜಂದಾಕರಣೆಯಿಂದುಣ್ಣ 
ದಿರು (ಪ್ರಹ್ನಾಡ. ೭-೫೦). [ಹರರ +-ಅಕೈೆ] 


ಓಕರಿಕೆ 


ಓಳರಿಕೆ, ಓಗಡಿಕೆ (ನಾ). ೧. ವಾಂತಿ; ವಮನ: *ಉದ್ದರೆಂ ವಮನ 
ಮೋಕರಿಕೆ” (ಮಂಗರಾ. ೧೧೩-೨); ಸರಸಿಜಾಕ್ಷಿಯ ಭಕ್ತಿ ಶೀಲೋದರ 
ವಿತರಪಾಕವನೊಲಿಯದೋಕರಿಕೆಯಾದುದು (ಬಸಪು. ೩-೨); ಕರಿಕೆ 
ಯಾಯ್ತ ಬಲೆಗೆ ( ಚೇರಮ. ೩-೨೦) ; ಮಲಮೂತ್ರಗಳ ದುರ್ಗಂಧದಿಂದ 
ಪಿತ್ತ ಕ್ಷೋಭವಾಗಿ ಓಕರಿಕೆ ಬರುತ್ತದೆ (ಮುಂಬಯಿ. ೫-೧೫೮); ಸಮುದ್ರ 
ಪ್ರಯಾಣದಿಂದ ಹುಟ್ಟುವ ಓಕರಿಕೆಯಿಂದ ಅವನು ಬಹಳ ತೊಂದರೆ 
ಪಟ್ಟನು (ವಿಜ್ಞಾಕ. ೯೧). ೨. (ಆಲಂ) ಜುಗುಪ್ಸೆ ; ಹೇಸಿಕೆ : ಜಗತ್ತಿನ 
ವಿಚಿತ್ರ ವ್ಯಾಪಾರೆಗಳನ್ನು ನೋಡಿ ಅವಳಿಗೆ ಓಕರಿಕೆ ಬರುವಂತಾಯಿತು 
(ಮಣ್ಣಿಮ. ೧೫೫) ; ಅಲ್ಲಿಯ ದೃಶ್ಯವನ್ನು ನೆನೆದಾಗಲೆಲ್ಲ ಓಕರಿಕೆ ಟು 
ತ್ತದೆ (ಪುನರು. ೩೨೮). ಓಿಗಡಿಕೆ: ೧. ಮಲಂಗುವಿಕೆಯೋಗಡಿಕೆ 
ಯಾಗುಳಿಕೆಯು . . . ಕೈಸಾರ್ದವು (ಮಹಾಂತೇ. ೨-೩೪). 

[ಓಳರ + -ಇಕೆ) 

ಓಕರಿಗೊಳ್‌ (ಕ್ರಿ). ವಾಂತಿಮಾಡಿಕೊಳ್ಳು ; ಕಾರು: ಶೈಲವೋಕರಿ 
ಗೊಂಡುದೆಂಬ ವಿಶಾಲದಿಂದೊಂದೊಂದು ಗಳಿಗೆಗೆಯೋಳಿಯಿಂ 
ದೊಂದೊಂದು ಪಣ್ಣುದುರುತಿಹ ವಿಟಿನಿಗಳ (ಬಸಪು. ೧೯-೫೧). 

[ಓಕರಿ * ಕೊಳ್‌] 

ಓಕೆರಿಸು, ಓಂಕರಿಸು, ಓಗಡಿಸು (ಕ್ರಿ). ೧. ವಾಂತಿಮಾಡು; 
ಕಾರು: *ಓಕರಿಸಿದುದೋಗಡಿಸಿದುದು ತಾಂ? (ಕವಿಕಂ. ೧೯೯); 
ಓವೆಂದೋಕರಿಸಿ ನರೇಶ್ವರನ ಮೇಲೆ ಕಾಟಿದನಾಗಳ್‌ (ಧರ್ಮಾ ಮೃ. 
೪-೧೬೩) ; ಓಕರಿಸಿದಳು ಮೃತ್ಯುವೆನ್ಸನು (ಕುವ್ಕಾಅ. ೧೪-೧೮); ಮೃತ್ಯು 
ತುಹ್ಟ್ರಿಯಲೋಕರಿಸಿದಳು (ತೊರರಾ, ೬-೨೧-೨೯); ಓಕರಿಸುವ ಬೇತಾ 
ಳನ ಬಾಯಿಂದಾ ಕುರುಳೋವದೆ ಸುರಿದುದು (ಜಯಕಾ. ೭-೩೨). 
೨. ಹೊರಸೂಸು; ಉಗುಳು: ಆ ಕಠೋರದ ಕಯ್ದು ಕಿಡಿಗಳನೋ 
ಕಂಸೆ (ಕುವ್ಯಾಗ. ೬-೨೬) ; ಕೋಪಾನಲನನೋಕರಿಸಿದನು ಕಲಿ ಹನುಮ 
(ತೊರರಾ. ೫-೨-೪೪). ೩. (ಆಲಂ) ಜುಗುಪ್ಸೆಹೊಂದು; ಹೇಸಿಕೆ 
ಪಡು; ಅಸಹ್ಯ ಪಡು: ಲೋಕ ನಿಂದಿಸುವುದು ಕೇಳಿದವರು ಚಿಃ 
ಸಾಕೆಂದೋಕರಿಸುವರು (ಕುರಾಸಾಂ. ೩೨-೧೨೪); ಅವಿವೇಕದಾಚರಣೆಯ 
ನಾರು ನಡೆವರೆಂದವನೊಲ್ಲದೋಕರಿಸಿದನು (ಭರಡ. ೮೦-೨೬). 
ಓಂಕರಿಸು: ೧. ಕರಂ ಪೇಸಿಯೋಂ([ಪಾ ಕಾ 9. ಯೋ]ಕರಿಸುತ್ತ 
** * ಅಂದಿನಿರುಳೊಂದು ನರಕದೊಳಿರ್ದ ಭವದಂತಾಗಿ (ಜೀವಸಂ. 
೫೬-೩೬ ವ); ಮಳೆಗಳಲಿ ಇಳೆ ದಣಿವುತೋಂಕರಿಸಿತೆನೆ.ಪಂಕಿಲಗಳುಬ್ಬಿ 
ದವು (ಆನಂರಾ. ೪-೨-೯). ಓಗಡಿಸು: ೧. “ಒಗಡಿಸಿತೆಂದುಂ, 
ಓಗಡಿಸಿತೆಂದುಂ, ಓಳರಿಸಿದುದು ೫ (ಕಶಸಾ. ೨೩-೪೮೮); “ಓಗಡಿ 
ಸಿತೆನೆ ಕಾರುವುದಕಕ್ಕು* (ಕಶರ. ೧೭). ೩. ತದೀಯಜನಕನನೋಗ 
ಡಿಸದೆ ಧರ್ಮನಂದಧರ್ಮದೆ ಕೊಲೆ (ನೇಮಿಪು. ೩-೧೦೯); ಕಾಗೆಯ 
ಗೂಗೆಯೊಟ್ಟಿಯ ಸೃಗಾಲದ ಕತ್ತೆಯ ಬಾಯ್ಗಳಂತೆ ಮೆಯ್ಯೋಗಡಿಪಂತು 
ಪೆರ್ವಡುಕೆ ನಾತದ (ಅನಂಪು. ೯-೨೯); ಅಖಿಳವಿಸಯಸುಖಕ್ಕೋಗಡಿಸಿ 
ಭವಪಾಶಮರಂ ಪಜಾಪಡಿಸಿ (ಪುಸ್ಪಪುು. ೧೩-೬೫). ೪. ಹಿಂದೆಗೆ; 
ಹಿಂಜರಿ: ಅಳ್ಳದೆ ತಡದಡಿಸದೆ ನಡದು ದಹನನ[೦]ವೊಲಗೊಣ್ಣೋ 


3 


15 


20 


ಕಿಂ 
ಟಾ 


30 


95 


ಗಡಿಸದೆ ಚಿನ್ತಿಸಿ ಮನಡೊಳ್‌ ಮೃಡನಂ (ಇಆ. XX, ೬೯-೩; 9ನೆಯ 
ಶತ); ಆರ್ಥರಾಶಿಯಂ ಪಡೆವವರೆಲ್ಲಮೋಗಡಿಸದೀವಡಂ (ಕಾವ್ಯ ಸಾ. 
೪೨೩ ಶೂದ್ರಕ); ಮಾ ಗಧ ನ ೦ ಕಟ್ಟದಲ್ಲದಿರನರಸನೆನುತ್ತೋಗಡಿಸದೆ 
ನಡೆದುದು ಬಲಸಾಗರಮಾ ಸಾಗರಂಬರೆಂ (ಆದಿಪು. ೧೨-೬೪) ; 
ಒಂದು ರಥಾಂಗಳಾಂತೆ. .. ನೂಂಕೆ ಪೋಗದೋಗಡಿಸದೆ ಪತ್ತೆಸಾರ್ದು 
(ಕುಸುಮಾ. ೧೦-೮೨). ೫. ತಪ್ಪಿಹೋಗು ; ನಿಂತುಹೊ €ಗು; 
ಇಲ್ಲವಾಗು : ಕಣ್ಣನೀರ್ಗಳೋಗಡಿಸದೆ ಸೂಸೆ (ಆದಿ ಪು. ೧೨-೩೩); 


40 


45 


೧೨೯೩ 


10 


ಓಳುಳಿಯಾಡು 


ನಡೆದುದು ಬಾಳ ಕಾಲದೊಳೆ ತೊಟ್ಟಿ ನಗಂಕದ ಶೌಚವೀಗಳೋಗಡಿಪುದೆ 
(ಪಂಪಭಾ. ೧೧-೪೭) ; ಕರುಮಾಡಮೋರೆವೋಯ್ಕ್ತೋ ಗಡಿಸಿತ್ತು ಚಿತ್ತದ 
ಮುದಂ (ಶಾಂತಿಪು. ೩-೧೦೪) ; ಅನ್ಯಮಂಡಲಿಕರ ದರ್ಪಮೋಗಡಿಸಿತು 
(ಎಇ. 2೫, ೩೩೧೨೯; 1028) ;. ಈಗಡಿನ ಸುಖಂ ಧರ್ಮದಿನೋಗಡಿಸು 
| ಗುಮೆಂದು ಬೆರ್ಚಿ ಮೊಗಮಂ ಕಿರಿಪಲ್ಯಾಗದು (ಜೀವಸಂ. ೨೨೩-೨೫). 
| [ಓಕರೆ 4 -ಇಸ್ಯು. / ಪ್ರಾ. ಓಗ್ಗಾರಣ - ವಾಂತಿ) 
ಓಕೆರಿಸುಹ (ನಾ). -ಓಕರಿಕೆ ೧ಿ:ಉದ್ದಾರೆ ಉದ್ದಾ)ಹ* 
(ನಾಚೆರಾ. ಕಿ). [ಓಕರಸು + -ಹ್ಮ] 
ಓಳರೆ "ಓಕರ' ನೋ. 
ಓಕೆಸೌಕಸ (ನಾ). ಗುಬ್ಬಿ; ಗುಬ್ಬಚ್ಚಿ: "ಓಕಸೌಕಸಮೆನಲು ಡಟಕ 
ಮೆನೆ ಕಲವಿಂಕವಾ ಕಾಳಕಂಠಮೆನೆ ಗುಬ್ಬಿ? (ಮಂಗರಾ. ೫೧-೬). [ಸಂ.] 
ಓಕಾರ (ನಾ). [ವ್ಯಾಕ] "ಓ' ಎಂಬ ವರ್ಣ: ಅಕಾರಮುಂ ಉಕಾ 
ರಮುಂ ಕಡಿ ಸಂಧಿಯಾಗೆ, ಓಳಾರಂ ಪುಟ್ಟುಗುಂ (ಶಮದ. ೧೦ ಅಡಿಟ). 
[Xo.] 
ಓಕು (ನಾ). ಕೊರತೆ; ನ್ಯೂನತೆ: “ಓಕು ಮುಕ್ಕುಗಳನ್ನು ಸರಿಪಡಿಸುವ 
ಸಲುವಾಗಿ ಹೋವಾರ್ಡ್‌ ನಂತೆ ಸೋಗು ತಾಳಿದ್ದೀಯೆ ” (ಪುನರು. ೩೨೭). 
[7] 
ಓಕುಳಿ (ನಾ). ಉ ತ್ಸವ ಸಂದರ್ಭಗಳಲ್ಲಿ ಒಬ್ಬರಮೇಲೊಬ್ಬರು 
ಎರಚುವ ಬಣ್ಣದ ನೀರು: ಸಾಂದಿನೊಳ್‌ ಕತ್ತುರಿಯೊಂದು ಕೋಳ್ಗೆ 
ಸಜಕೊಳೋಕುಳಿಚಂದನ ಗಂಧವಾರಿಯೊಳ್‌ (ಪಂಪ ಭಾ. ೧೪-೨೦); 
ತುಪ್ಪದೋಕುಳಿ ನವದುಗೃದೋಕುಳಿ ಹಿ ಮವ್ರಜದೊ (ಕುಳಿ (ಗಿಂಕ. 
೩-೬೨); ಓಕುಳಿಯ ನೆವದಿಂದ ತೆಕ್ಳೆಯ ಬಾಕುಳಿಗಳುರವಣಿಸಿತೇ 
(ಕುವ್ಯಾಅ. ೭-೮೭) ; ಮಜುದಿವಸ ಮರುವಲಿಯ ಸಮನಂತರದಲವಭೃತ 
ದೋಕುಳಿಯ ವಿಸ್ತರಣವೆಸೆದುದು (ತೊರರಾ, ೧-೧೬-೫೧); ಓಕುಳಿಯ 
ನೆವದೊಳಪ್ಪಿದರೆಂಬ ನಾಣ್ಮುಡಿಯೆನಭಿನಯಿಸಿ ತೋಣುವಂತೆ (ಚೆ ಬ ಪು. 
೩೭-೭೬). [ದೇ. | ತುಳು. ಓಕುಳಿ, ಓಳಳಿ] 
ಓಕುಳಿಗುಂಡಿ (ನಾ). ಓಕುಳಿ ತುಂಬಿರುವ ಗುಂಡಿ, ತಗ್ಗು: 
ರಂಗದ ಬೀದಿಯಲ್ಲೇ ಇರುವ ಓಕುಳಿಗುಂಡಿಯಲ್ಲಿ ಆರತೀನೀರು 
(ವಸಂತ) ಮಾಡಿ ತುಂಬಿ ಪರಸ್ಪರ ಎರಚಾಡುವರು (ಹುಟ್ಟಿ ಹ. ೫೦). 
. [ಓಕುಳಿ 4 ಗುಂಡ್ಮಿ) 
ಓಕುಳಿಗುಪ್ಪಸ (ನಾ). ಓಕುಳಿಯಾಡುವಾಗ ತೊಡುವ ಕುಪ್ಪಸ: 
ನಂದರಾಜನು ಓಕುಳಿಗುಪ್ಪಸವನೆಲ್ಲರಿಗೆಯು ಇತ್ತು... ನೀರಾಟದಲ್ಲಿ 
_ಮಯೂರನಂಗವನಜಶಿಯಬೇಕೆಂದು (ಭೈರಸೂ. ೩೬). 
[ಓಕುಳಿ + ಕುಪ್ಪಸ] 
ಓಕುಳಿಬುಗ್ಗೆ (ನಾ). ಓಕುಳಿಯ ಊಟಿ, ಚಿಲುಮೆ: ಒರಲಿದಳು 
ಕಂಡು ನೆತ್ತರ್‌ವೊನಲ್‌ ಚಿಮ್ಮಿದೋಕುಳಿಬುಗ್ಗೆಯಂ! (ಶ್ರೀರಾಮಾ. 
| ೧೩-೫೯). [ಓಕುಳಿ + ಬುಗ್ಗೆ) 
ಓಕುಳಿಯಾಡು (ಕ್ರಿ). ಓಕುಳಿಯನ್ನು ಎರಚಿ ಆಡು; ಓಕುಳಿ 
ಯನ್ನು ಒಬ್ಬರೊಬ್ಬರ ಮೇಲೆ ಚೆಲ್ಲು: ರಸಭಾವದೆೊಳೋಕುಳಿಯಾಡೆ 
ಪೇಟ್ಜಿ ನಭಿನವಪಂಪಂ (ಮಲ್ಲಿಪು. ೧-೪೨) ; ಸಕಲ ಗಣವೃಂದಂ ಪ್ರಸಾದ 


( 


| ದೋಕುಳಿಯಾಡಿ ಸಕಲಗಣಸಂಕುಳಂ ತಣಿವಿನೋಕುಳಿಯಾಡಿ (ಬಸರ. 


೭-೧೮೩) ; ಓಕುಳಿಯಾಡುವೆಳವೆಂಡಿರ ಮೆಯ್ಯ ಕುಂಕುವದಿಂದೊಂದಿದ 
ಕೆಂದಾವರೆವೂಗಳಂ ತಳೆದು (ಕಬ್ಬಿಳಾ. ೩೦); ರಕುತದ ಕಡಲಲೋಕುಳಿ 
ಯಾಡಿದವು ಭೇತಾಳ ಾಳಿಯರು (ಕು ವ್ಕಾಭಿಲ ೫-೩೩); ಊರಿನ 
ಬೀದಿಯ ಸುತ್ತಲೂ ಓಕುಳಿಯಾಡಿ ಹೊಳೆಗೆ ಹೋಗಿ ಸ್ನಾನ ಮಾಡಿ 
ಬರುವರು (ಹುಟ್ಟ ಹ. .೫೦). [ಓಕುಳಿ + ಆಡು] 


ಓಕೊಳ್ಳು 


ಓಳೊಳ್ಳು «ಓಗೊಳ್ಳು' ನೋ. 
ಓಖಣಿ (ನಾ). ಮಾತು; ನುಡಿ: ರಸಭರಿತೋಖಣಿ ಹಸುಳನ ಹುಸಿಗೇಳಿ 
ಶಶಿವದನೆಯರ* ಮುದ್ದಿಸಿ ಅಪ್ಪಿಕೊಂಡರೆ (ಪ್ರಸಭಾ. ೧೭-೨೨). 
[ಪ್ರಾ. ವಳ್ಪಾಣ (ಆ ಸಂ. ವ್ಯಾಖ್ಯಾನ)] 


ಓಗೆ (ನಾ). 2 ಓಘ ೪: *ಓಘಂ - ಓಗಂ? (ಶಮದ. ನ. ೨೬೯|ಕಿ 


ಪ್ರಯೋ); “ಓಘ ಓಗ? (ಶಬ್ದಾನು. ೧೪೩ ಪ್ರಯೋ). [4 ಸಂ. ಓಘ] 
ಓಗಂಪಾಡು "ಓಗಂಬಾಡು' ನೋ. 


ಓಗಂಬಾಡು, ಓಗಂಪಾಡು (ಕ್ರಿ). ಸುಪ್ರಭಾತಗೀತವನ್ನು ಹಾಡು: ' 


ನಿನಗೋಗಂಬಾ[ಪಾಠಾಂ. ಪಾ]ಡುವ (ಪಾಠಾಂ. ನಿನಗಾಗಂ ಪಾಡುವ, 
ನಿನ ಜೋಗುಳೆ ಪಾಡುವ] ಯುವತಿ ನಿಕಾಯದ ದನಿಗೆ ಸೆಣಸುವಂತೆವೊಲ್‌ 
, « ಎ ಮೊರೆವುವಳಿಗಳ ಬಳಗಂ (ಆ ದಿ ಪು. ೧೨-೫೧). ಓಗೆಂಪಾಡು: 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. “ಓಗಂ 
ಪಾಡುವ - ದ್ರುತಗತಿಯಿಂದ ಹಾಡುವ” (ಆದಿಪ. ಕೋಶ). 
[ಓಗ್ಯ + ಪಾಡು] 
ಓಗಟಔೆ (ನಾ). ಸುಲಭವಾಗಿ ತಿಳಿಯಲು ಅಥವಾ ಬಿಡಿಸಲು ಸಾಧ್ಯವಾ 
ಗದ ಮಾತು; ಗೂಢವಾದ ಮಾತು; ಪ್ರಹೇಳಿಕೆ: ಪರಹೃದಯದ 
ಪ,ನೀಣತೆಯನೋಗಟಿಯರ್ಥಮಂ (ದಶಕು. ೮-೩೨೨) ; ವಿಧಿ ಬರೆದೋ 
ಗಟಿಯೊ ಕುರುವಂಶ ವಜ್ರದ ಬೇಗಡೆಯೊ (ಕುವ್ಯಾಕ. ೨೬-೧೪) ; ಓಗಟಿ 
ಯಾದ ಮಾತನೊಂದಾಡಲ್‌'(ದಿವ್ಯಸೂ.೪-೧೯). "ಒಗಂಟು? ಪರಾ. (?] 
ಓಗಡಿಕೆ "ಓಕರಿಕೆ? ನೋ. 
ಓಗಡಿಸು "ಓಕರಿಸು' ನೋ. 
ಓಗೆರ (ನಾ). ೧. ಪಕ್ವವಾದದ್ದು; ಪರಿಪೂರ್ಣವಾದದ್ದು : ಓಗರ 
ಮೆಂದು ಪಕ್ವದೊಳ್‌» (ಕರ್ಣಾನಿ. ೪೩). ೨. ಬೇಯಿಸಿದ ಆಹಾರ ; 
ಅನ್ನ: * ಕೊರಮನ್ನಂ ಭಕ್ತಮೋದನಂ ಭಿಸ್ಸಮಾಹಾರಮಶನಂ ಬಲಿಯೆ 
ನಲ್ಕೆ ವೋಗರಮಕ್ಕು* (ಮಂಗರಾ. ೬೩-೧); ನೀವಿಕ್ಳುವ ಕೀರೆಗೆಂ 
ಬರಗಿನೋಗರಕ್ಕಂ ಪುಟ್ಟ ದವನಲ್ಲ (ನಂಬಿರ, ೨-೭೩) ; ಚಂದದೋಗರೆ 
ದೊಳಗೆ ಚಂದ್ರಿಕೆಯ ಹೊಸ ಹಳುಕಿನಂದದೆಮ್ಮೆಯ ಮೊಸರು (ಸಿದ್ದರಾ 
೨-೩೩); ಸಣ್ಣಕ್ಕಿಯೋಗರೆ ತೊವ್ವೆ ಪಳಿದ್ಮವ ತರತರದಲಿ ಬಡಿಸಿದರು 
(ಮೊ ಹ ತ, ೩-೫೧); ಬಿಸಿಬಿಸಿಯಾದ ಓಗರಗಳನ್ನೂ, ಕುಡಿಯಲು 
ಬಿಸಿಹಾಲನ್ನೂ ಕೊಟ್ಟರು (ಕಛವ. 1, ೩೮೪). "ಮೇಲೋಗರ? ಪರಾ. 
೩. ಪರಿಮಳ; ಸುಗಂಧ: ಕಳವೆ ಶಾಲಿಗೆ ಓಗರದ ಉದಕವನೆಜದವ 
ರಾರಯ್ಯಾ-(ಮಹಾದೇ. ೧-೧); ದಳಂಬಡೆದು ಮಡುಗಟ್ಟ ಪರಿವ ಮಾಸ 
ಲ್ವಾಸಿಗದೋಗರದಣ್ಬಿನ ಸೌರಭ ಸಂಗಮದೊಳ್‌ (ಅನಂಪು, ೮-೧ ವ). 
[ಜೀ. ॥ ತಮಿ. ಓರೈ; ತೆಲು, ಓಗಿರ, ಓಯಿರ, ಓವಿರ್ಯ ಓರೆ] 
ಓಗರಗಂಪು (ನಾ). ಚೆರಕೆಗಂಥ ; ಸಮ್ಮಿ ಶ್ರಗಂಧ: ಪೂತ ಗೊಜ್ಜಗೆಗಳ 
ಸಿಂದುರಂಗಳೊಳಗೋಗರಗಂಪನೆ ಬೀಜುತಿರ್ಪ ಮಲ್ಲಿಗೆಯೊಳ ರಲ್ಲ 
ಸಂಪಗೆಯೊಳಗ್ಗಲಿಸಿತ್ತು (ಪಂಪಭಾ. ೫-೩೦); ಮನಕ್ಕಲ್ಲಿಸೆಗುಂ ಕೆದಂಬ 
ಮೆನಿಪೋಗರಗಂಪೆಸೆದಿರ್ದ ಚಂಪಕಂ (ದಶಕು. ೬-೨೧) ; ಮೆಲ್ಲೆಲರೆಂಚಿ 
ವಿಂಡು ತಳ್ತೋಗರಗಂಪು ತಳ್ತಲತೆ. . . ಚೆಲ್ವಾಗಿರೆ (ನಳಚಂ. ೧೬). 
(ಓಗರ + ಕಂಪು) 
ಓಗರವಳಿಗೆ (ನಾ). ಒಂದು ಭಕ್ಷ: ಪೊಸ ಸೊಜ್ಜಿಗೆಯೊಳೋಗರವಳಿ 
ಗೆಯಂ [ಪಾಕಾಂ. ಳಂಗವಾರಳಿಗೆಯಂ, ೪[ಗ]ಂಗರವಳಿಸೆಯಂ] ಮಾಡಿ 
ಸುಟ್ಟುದಂ ಚೂರ್ಣಮಾಡಿ (ಸೂಪಶಾ. ೫-೭೨). [4 ಆಂಗರವಳಿಗೆ) 
ಓಗರವೂ (ನಾ).. ಬಗೆಬಗೆಯ ಜೆರಕೆಯ ಹೊವು: ಓಗರವೂಗಳ 
ಬಂಡನೆಯ್ದೆ ಪೀರುತ್ತೊಡವಂದುವಿಂದ್ರವನದಿಂ ಮಜಕಿದುಂಬಿಗಳ್‌ 


(ಪಂಷಭಾ. ೧೧-೮೧). (ಓಗರ + ಪ್ಯೂ] 


೧೨೯೪ 


ಓಜೃ 
ಓಗರಸ್ಥಲ (ನಾ). [ನೀತ್ಸೆ] ಒಂಬತ್ತು ಮಹಾಲಿಂಗಸ್ಥಲಗಳಲ್ಲಿ 
ಒಂದು: ನಿಂದುದೋಗರಸ್ಥಲ. .. ಜ್ಞಾನಶೂನ್ಮಸ್ಥಲ ಈ ೯ ಮಹಾ 
ಲಿಂಗಸ್ಥಲಂಗಳು (ಅಖಂಡೇ. ೨೫೨). [ಓಗರ * ಸ್ಥಲ] 
ಓಗರೆ (ಕ್ರಿ). ಪ್ರೀತಿಯಿಂದ ಕರೆ; ಕಳಕಳಿಯಿಂದ ಕರೆ: ಮನೆಯ 
ಹಂಬಲು "ಬಾರೊ ಸಾಧನಕೇರಿಗೆ? ಎಂದು ಓಗರೆಯುತ್ತಿದೆ (ಸೂರ್ಯಪಾ. 
೨. ಮುನ್ನುಡಿ). [ಟು + ಕಕ್ಕಿ] 
ಓಗಾಯಿತ "ಓಗಾಯ್ತ?' ನೋ. 
ಓಗಾಯ್ತ, ಓಗಾಯಿತ(ನಾ).“ಅಭಿಮಾನ, ಆತೆ?(ಪ್ರಭಣ್ಣ): ಮೂಗು 
ಹೋದಾ ಬಳಿಕ ಮೂಕುತಿಯ ಮೇಲೇವುದೋಗಾಯ್ತಮಸು [ಪಾಕಾಂ. 
ಯಿತಸು, ಯಿತ್ಮಮಸು]ವಳಿದೆ ಬಳಿಕೊಡಲ ಮೇಲೇವುದೋಗಾಯ್ತ 
[ಪಾಠಾಂ. ತ್ಯ] ಕಂಪಳಿದ ಬಳಿಕ ಕುಸುಮಾವಳಿಯ ಮೇಲೇವುದೋ 
ಗಾಯಿತಂ [ಸಾಕಾಂ. ತ್ಯವು] (ಸೋಮಚ. ೪-೯೨). ಹಓಿಗಾಯಿತ : 
ಷೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[?. ! ಶಮಿ. ಓಗೈ ಎ ನಲಿವು, ಸಂತೋಷ, ತೃಪ್ತಿ] 


15| ಓಗೊಡು (ಕ್ರಿ).. ಕರೆಗೆ ಉತ್ತರ ಕೊಡು: ತಾನದು ಕರೆದೊಡೋ 


ಗೊಡುತಿಕ್ಕು ತಿಳಿ ಸಂಜೀವಕೆರಣಿಯನು (ಕಾಶಿರಾ. ೨೯-೩೧); ಕೂಗಿ 
ಕೊಂಡರೆ ಓಗೊಡುವ ಒಬ್ಬ ಆತ್ಮೀಯನಾದರೂ ಇರುವನೆ (ವಾರಾಕೃ- 
೪೩); ಕರೆದರು ಓಗೊಡಬಾರದೆ (ಸಿದ್ಧಪು. ೩-೪೭). 

[ಹ್ಮ (ಆ ಬೃ) * ಕೊಡು] 


20, ಓಗೊಳ್ಳು, ಓಕೊಳ್ಳು (ಕ್ರಿ). - ಓಗೊಡು : ತನಿಖೆಯ ಸಮಯದಲ್ಲಿ 


35 


SSS 
ಹಾ: 
[7d ಬು 
ಶಿ ವ ಜಿ 


ಕಾರ್ಮನೋವ್‌ ಹೆಸರು ಕೂಗಿದಾಗ ಅವನೇ ಓಗೊಂಡೆ (ಪುನರು. ೫೧೭). 
ಓಕೊಳ್ಳು : ಎನಿತು ಕರೆದರೂ ಓಕೊಳ್ಳದಿರುವ ಅಚಿನ್ನಿದ್ರೆಯಾದೆ 
(ಅಗ್ನಿಹಂ. ೯೪). [ಹ (೮ ಜೃ) + ಕೊಳ್ಳು (ಆ ಕೊಳ್‌) 
ಓಫು (ನಾ). ೧..ಪ್ರವಾಹ; ನೆರೆ: “ಧಾರಿ ಪ್ರವಾಹಮೊ ಘಂ? 
(ಮಂಗರಾ. ೧೨೩-೧೨); ಐತಿಹಾಸಿಕ ಘಟನೆಗಳ ಓಘವು, ತತ್ಕಾಲೀನ 
ಅನೇಕ ಕಾರಣಗಳಿಂದಾಗಿ ಆಗಾಗ ದಿಕ್ಕು ಬದಲಿಸುತ್ತ ಬಂದುದುಂಟು 
(ಕರ್ಣಾಟ. ೬೨), ಅವಳ ಒಂದೊಂದು ವಚನವೂ ಭಕ್ತಿಯ ಓಘದಲ್ಲಿ, 
ಅನುಭವದ ಅಳದಿಂದ ಹೊರಹೊರಟುದು (ಕರ್ಣಾಕ. ೬೯). ೨. ರಭಸ; 
ಮಾತಿನ ಓಘದಲ್ಲಿ ದೇಸಾಯರು ನರಹರಿಯನ್ನು ಕೋಣೆಯಿಂದ ಪಡಸಾ 
ಲೆಗೆ ಕರೆದುಕೊಂಡು ಬಂದರು (ಸಮಜೀ. ೨೨೩). ೩. ಸಮೂಹ; 
ರಾಶಿ: ಪ್ರಥಿತ ಪೃಥನೀಪಾಲೌಘಾ ನಮ್ರ ಮೌಾಳಿಮಣಿ ಪ್ರಭಾಗ್ರಧಿತ 
ಪದಪೀರಾಗ್ರಂ (ಕಾದಂಪೂ. ೧೭); ಅಘೌಘಮೆನಿಪ ಕೋಳ್ಲೆಸಜಂ ಕರ್ಚಿ 
(ಉದ್ಭದೇ. ೩-೬೪); ಮುರಿದ ಪೆರ್ಮರಗಳಿಂ ತಂದ ಕಾಷ್ಮಾ ಘಮಂ ಹರಡಿ 
(ಶ್ರೀರಾಮಾ. ೧೩೮-೩೭೧). ೪. [ಸಂಗೀತ] ದ್ರುತಶಾಳ (8). 
[ಸಂ.] 

ಓಚಯ್ಯ (ನಾ). ಉಪಾಧ್ಯಾಯ ; ಗುರು: ಹೊಸಶಾಲೆಗೆ ಬಂದಿರುವ 
ಓಚಯ್ಮಗಳು (ಬಿಳುವ. ೯೫) ; ಓಚೆಯ್ಯನವರು .. . ಎರಡನೇ ಕ್ಲಾಸಿ 
ನಲ್ಲೇ ಇರು ಎಂದರು (ಸುವಸಂ. ೯೮). 

[ಓಚ್ಯ (< ಓಜ್ಮ) + ಅಯ್ಯ] 
ಓಜ "ಒವರು? ನೋ. 
ಓಜ್ಜ, ಒವಜೆ, ಓಜ್ಜೆ (ನಾ). ೧. ಕಾಂತಿ: ರವಿಯ ಬತ್ತಿಯನು 
ಹೊತ್ತಿಸಿಹುದು ಬಾನಲ್ಲಿ ಈಶನೊ 6 ಜ (ಮುಕ್ತಕಂ. ೧೩-೧೩). 
೨. [ವೈದ್ಯಶಾ] ವೀರ್ಯದ ಅತಿಸೂಕ್ಷ್ಮಭಾಗ: ವೈದ್ಯಶಾಸ್ತ್ರದ 
ರೀತಿಯಾಗಿ ಆಹಾರಕ್ಕೆ ಏಳು ಪರಿಣಾಮಗಳು. ಏಳನೆಯದೇ 
ವೀರ್ಯ. ವೀರ್ಯದ ಅತಿ ಸೂಕ್ಷ್ಮಭಾಗ ಓಜ”. ಈ ಓಜದಿಂದ 
ವಾತಸಂಸ್ಥಾನದೆ ಅತಿಸೂಕ್ಷ್ಮತಂತುಗಳು ಆಗಿವೆ (ಜೀವಾತ್ಮ. ೧೫೨). 


ಓಜ 


೩. [ಕಾವ್ಯಮಾ] ಕಾವ್ಯದ ಹೆತ್ತು ಶಬ್ದಗುಣಗಳಲ್ಲಿ ಒಂದು; | 
ಸಮಾಸ ಭೂಯಿಷ್ಯ ರಚನೆ: ಪಿರಿದುಂ ಸಮಾಸಮಾಗಿರೆ ವಿರಚಿಸುವುದು 
ತಾನಡೋಜಮಕ್ಕುಂ (ಕಾವ್ಯಾವ. ೧೨೨). ೪, ಪ್ರಾಣ. ೫. ಶಕ್ತಿ; 
ಸಾಮರ್ಥ್ಯ. ೬. ನೀರು. ೭. ಶಸ್ತ್ರಾಸ್ತ್ರ ನೈಪುಣ್ಯ. ೮. ವೇಗ. 
ಒವಜೆ : ೧. ಬಳವಳವಜ್ಮು ಕಾಯ್ತೊವಜೆ ಬಿನ್ನಣಮೆಂಬಿವು ಪೊಟ್ತಜಲ್ಲಿ 
ಕೈಕೊಳೆ ವನವಹ್ನಿಯಿಂ ಬಿದಿರಗಂಟೊಡೆವಂತೆ ಛಟಚ್ಛಟಸ್ವನಂ ಬಳೆದುದು 
ಯುದ್ಧದೊಳ್‌ (ಜಗವಿ. ೬-೬೬). ಓಜ್ಯೆ: &, ಮನಸಿಜನೋಜೆ ಕಣ್ಣಮನ 
ಜಾಣ್ಣುಡಿ (ಜಗವಿ. ೧-೧೦). ೫. ತಮ್ಮೋಜೆ ತಮ್ಮಾರ್ಪು ತಮ್ಮ ಸದಾ 
ಚಾರತೆ ತಮ್ಮ ನಿರ್ಮ್ಮಳತೆ (ಎಇ. 20111, ೩೩೩-೬೦; 929); ಪೆಸರ್ಗಂ 
ತೇಜಕ್ಕ ಮೊಂದೋಜೆಗಮಹಿತ ಮಹೀಪಾಳಕರ್ಚೆಚ್ಚೆ ಬಾ ಯ್ಯ ೇಳಿಸಿ[10 
(ಆದಿಪು. ೧೪-೧೪೮). [< ಸಂ. ಓಜಸ್‌] 
ಓಜ್ಕ (ಗು). ವಿಷಮ ಸಂಖ್ಯೆಯ; ಬೆಸಸಂಖ್ಯೆಯುಳ್ಳ. "ಓಜ 
ಗೃಹಸ್ಥ, "ಓಜರಾಶಿ? ಪರಾ. [ಸಂ.] 
ಓಜಗಾಅ (ನಾ). ತೇಜಸ್ಸುಳ್ಳವನು; ಶಕ್ತಿಯ ಳ್ಳವ ನು (?): 
ಓಜಗಾಜರೆಕ್ಕರಿಗರೋದುಗಾಜರ್‌ ಸಂಗೀತ ಸಾಹಿತ್ಯ ನಿಪುಣರ್‌ ... 
ಆಗಿರ್ಪರ್‌ (ಚಿಕವಂ. ೧೪೪-೨). [ಓಜ್ಯ * -ಗಾಜ (4 -ಕಾಜ)) 
ಓಜಗೃಹಸ್ಥೆ (ನಾ). [ಜ್ಯೊ ತಿ] ವಿಷಮಸ್ಥಾನದಲ್ಲಿರುವುದು : 
ಪಗಲಿನ ಲಗ್ನಮತಕ್ಕಿರುಳ ಲಗ್ನದೊಳೋಜಗೃಹಸ್ಥನಾಗೆ ತಂದೆಗೆ ಜನಕ 
ಗ್ರಹಂ ನೆಲಸೆ (ಜಾತತಿ. ೩-೭). (ಓಜ್ಯ + ಗೃಹಸ್ಥ] 
ಓಜಗೊಡಗಿ (ನಾ). ಉಪಾಧ್ಯಾಯರಿಗೆ, ಗುರುಗಳಿಗೆ ಬಿಟ್ಟ ದತ್ತಿ : 
ವಸಂತಕ್ಕೆ ಗಡಿ ಖಂ ೧೨ ಹಲವು ಸಾಲೆಯಲಿ ವೋಜಗೊಡಗಿ ಬೀಜವರಿ 
ಖಂ ೧೦ಕ್ಕೆ ಗಡಿ ಖಂ ೫೦ (ಎಕ. ೪11, ತೀರ್ಥಹ. ೧೯-೩೯ ; 1573). 
[ಓಜ (ಆ ಒವರು) + ಕೊಡಗಿ ( € ಕೊಡಗೆ)] 
ಓಜರಾಶಿ (ನಾ). [ಜ್ಯೋತಿ] ಮೇಷ, ಮಿಥುನ, ತುಲಾ, ಧನುಸ್ಸು, 
ಕುಂಭ ಮೊದಲಾದ ರಾಶಿಗಳು; ಬೆಸರಾಶಿ: *ಓಜಗೃಹಸ್ಥ ನಾಗೆ? 
ಎಂದರೆ ಲಗ್ನದಿಂದ ಓಜರಾಶಿಯಲ್ಲಿದ್ದರೆ ಎಂದು ಅರ್ಥವಾಗುತ್ತದೆ 
(ಜಾತತಿ. ೩-೭ ಅಡಿ). [ಓಜ್ಯ + ರಾಶಿ] 
ಓಜರೇಖೆ "ಓಜಾರೇಖೆ? ನೋ. 
ಓಜಸ್ಟಿ (ಗು). ೧. ಕಾಂತಿಯುಳ್ಳ. ೨. ಬಲವುಳ್ಳ. ೩. [ಕಾವ್ಯಮಾ] 
ಓಜೋಗುಣದಿಂದ ಕೂಡಿದ. [ಸಂ.. ಓಜಸ್ತಿನ್‌] 
ಓಜಸ್ಸು (ನಾ). ೧. ಶಕ್ತಿ; ಸಾಮರ್ಥ್ಯ; ಕೆಚ್ಚು. ೨. ಕಾಂತಿ; 
ಹೊಳಪು. ೩. ಪ್ರಕಟರೂಪ; ಆವಿರ್ಭಾವ. ೪. ಆಧಾರ; ನೆಲೆ. 
೫. ನೀರು. ೬. [ಕಾವ್ಯಮಾ] ಕಾವ್ಯದ ಹೆತ್ತು ಶಬ್ದಗುಣಗಳಲ್ಲಿ 
ಒಂದು: *ಓಜಸ್ಸು - (ಪ್ರಸ್ವಾಕ್ಷರಗಳೂ ಅವುಗಳ ಮುಂದೆ ಸಂಯುಕ್ತಾ 
ಕ್ಷರಗಳೂ ವಿಶೇಷವಾಗಿ ಬರುವುದರಿಂದ) ಪದಗಳ ಜೋಡಣೆಯಲ್ಲಿ ಕೆಂಡು 
ಬರುವ ಬಿಗಿಕಟ್ಟು? (ಕೈಪಿಡಿ. ೨೩೪); ಶ್ಲೇಷ, ಪ್ರಸಾದ ಎ ಓಜಸ್ಸು, 
ಕಾಂತಿ, ಸಮಾಧಿ- ಈ ಹತ್ತು ಗುಣಗಳೇ ವೈದರ್ಭಮಾರ್ಗದ “ಪ್ರಾಣ” 
(ಭಾರಮಾ. ೨೯). (ಸಂ. ಓಜಸ್‌"] 
ಓಜಾಯತ (ನಾ). ಅತಿಶಯವಾದ ತೇಜಸ್ಸು; ಕಾಂತಿಯ ಹೆಚ್ಚಳ 
` (7): ವೀರರುಣ್ಮುವೋಜಾಯತಮಂ ಬಿತ್ತರಿಸಲಳವೆ (ಕಮಮಾ. ೫-೪೯). 
[ಓಜ್ಯ + ಆಯತ್ಯ) 
ಓಜಾಯಿತ (ನಾ). ಶ್ರೇಷ್ಠನಾದ ಶಿಲ್ಪಿ; ಶಿಲ್ಪಾ ಚಾರ್ಯ (?):ಕುದುರೆ 
ಕಾಲರ ಕೇಣಕದನುಮಾನಕ್ಕ ಮೋಹಾಯಿತರೋಜೆಯೊಲವಜಕದ ಭೂಮ 
ನಕ್ಕಂ ಸಕ್ಕಸಮನಾಗಿ ತೂಗಿದಂತೆ (ಅನಂಪು. ೨-೩೦ ವ) ; ಚತುರಾನನಂ 
ಚತುರತೆಯಿಂದೋಜಿದಪ್ಪದೋಜಾಯಿತನಾಗಿ ನಿರ್ಮಿಸಿದರಮ್ಮ ಹರ್ಮ್ಮಂ 
ಗಳಿಂ(ವಿರೂಪಾ.9೩ ವ). [ಓಜ (ಆ ಒವರು)--ಆಯಿತ(ಆ -ಆಯ್ದ)] 


| 5 


20 


ಟಿ ೧೨೯೫ 


ಓಜ 


ಓಜಾಯಿಲ (ನಾ). ೧. ಮರಗೆಲಸದವನು ; ಬಡಗಿ (?) : ಮರನು 
ಮನೋಜಾಯಿಲನಾಗಿ ಪೊಸೆಯೆ ಕಿರ್ಚಕ್ಕುಂ ಎಳ್ಳಂ ಗಾಣದೊಳಿಕ್ಕಿ 
ಪಿಆಯೆ ಬಲಾಕೈಣ್ಣೆಯಕ್ಕುಂ (ಧರ್ಮಾಮೃ. ೯-೧೨೦). ೨. ಅಕ್ಕಸಾಲಿ 
(?): ಓಜಾಯಿಲಂ, ಅಡ್ಡಾ ಯಿ ಲಂ (ಶಮದ. ೨೧೫ ಪ್ರಯೋ). 
೩. (ಆಲಂ) ವಂಚಕ; ಮೋಸಗಾರ (?): ಬೆಳ್ಳಕ್ಕಿಯಂತೆ 
ಮಾಯಾಮಾರ್ಗನುಂ ಪುಲಿಯಂತೋಜಾಯಿಲನುಂ (ಧರ್ಮಾಮೃ. 
೬-೬೨), [ಓಜ[ (< ಬವರು) + -ಆಯಿಲ್ಕ] 

ಓಜಾರೇಖೆ, ಓಜರೇಖೆ (ನಾ). [ಗಣಿತ] ವರ್ಗಮೂಲ ತೆಗೆಯು 
ವಾಗ ಸಂಖ್ಯೆಯ ಮೇಲೆ ಗುರುತಿಸುವ ರೇಖೆ : ಓಜಾರೇಖೆಯೆಂದು 
ಸಲಾಕಾರೇಖೆಯಂ ತೆಗೆದು... ಓಜಾರೇಖೆಗಿಂದಲ್ಲಿಯೇ ವರ್ಗಮೂಲಂ 
ಗೊಂಬುದು (ವ್ಯವಹಾ. ೧೪-೯). ಓಜರೇಖೆ: ಎಂದು ಓಜರೇಖೆಯಂ 
ತೆಗೆದು (ವ್ಯವಹಾ. ೧೩-೩). 

ಓಜೆಯರೇಖೆ-ಓಜಾರೇಖೆ: ಓಜಾತ್‌- ಓಜಿಯರೇಖಿ ನಿಂದಲ್ಲಿಯೇ 

ವರ್ಗಮೂಲಂಗೊಂಬುದು (ವ್ಯವಹಾ. ೧೪-೫). [ಓಜ? 4 ರೇಖೆ] 

ಓಜಾಸೂತ್ರ (ನಾ). ಪದಾರ್ಥಗಳ ಅಳತೆ, ತೂಕಗಳಿಗೆ ಅನುಗುಣ 
ವಾಗಿ ನಾಣ್ಯದ ಕೋಷ್ಟಕಗಳನ್ನು ಹೊಂದಿಸಿ ಹೇಳುವ, ಲೆಕ್ಕ 
ಮಾಡುವ ಸುಲಭ ಸೂತ್ರ: ಮಂಗುಣೆ ಅಳತೆಗೆ - ಅಳತೆಗೆ ಓಜಾ 
ಸೂತ್ರಂ (ವ್ಯವಹಾ. ಅನುಬಂ. ೧-೧). [ಓಜ? + ಸೂತ್ರ] 

ಓಜಾಹಾರ (ನಾ). ನೀರಿನ ಆಹಾರ (7): ಪಕ್ಷಿಗಳ ತತಿಗಳ್ಳೋ 
ಜಾಹಾರಮಕ್ಕುಂ (ಶ್ರಾವಕಾ. ೩೨-೭). [ಓಜ್ಯ * ಆಹಾರ] 

ಓಜಾಳು (ನಾ). ಉದ್ಯೋಗವನ್ನು ಕಳೆದುಕೊಂಡವನು (ಸ್ಕಾಂಡರ್‌); 
“ಉದ್ಯೋಗವಿಲ್ಲದವನ ಹೆಸರು” (ಗಂಗಾಮ. ೫೯). [೫] 

ಓಜಿಸು (ಕ್ರಿ). ಕ್ರಮಗೊಳಿಸು ; ಅಣಿಗೊಳಿಸು : ಬೇಂಟಿಯನಾಡಿ ರಘು 
ರಾಮನಾ ಜನಕಜೆಯನಂದು ನೀಗಿದನೋಜಿಸಿದೆ ಬೇಂಟಿಗಳನಾಡಿ ವಿರಾ 
ಜಿಸುವ ಕಣ್ಣಪ್ಪನಿಪ್ಪನು (ಬಸಪು. ೩೧-೨೧); ಈ ಜಗದ ಜೀವರಿಗ 
ದೊಂದೇ ವ್ಯಾಜವಿಲ್ಲದ ಸೃಷ್ಟಿಯನು ಮಿಕ್ಕೋಜಿಸಲು ಹದಿನಾಲ್ಕು 
ಲೋಕದ ಜೀವರಾಶಿಗಳ (ಸಂಭಪ. ೫-೯); ಮಹಾಮಂಗಳೋತ್ಸವಗಳ 
ನೋಜಿಸಿ (ಸಿಂಗಿರಾ. ೨೭-೬). [€. ಯೋಚಿಸು ?] 

ಓಜ್ನು "ಒವರು? ನೋ. 

ಓಜ್ಮು "ಒವಜು' ನೋ. 

ಓಜುಗಟ್ಟಿಗೆ (ನಾ). ಉಪಾಧ್ಯಾಯನ ಕೈಯಲ್ಲಿರುವ ಬೆತ್ತ ; ಶಿಕ್ಷಾ 
ದಂಡ: ಎಡದ ಕೈಯಲು ಹಾಲಬಟ್ಟಿಲು ಬಲದ ಕೈಯಲ್ಲಿ ಓಜುಗಟ್ಟಗೆ 
ಆವಾಗ ಬಂದಾನೋ ನಮ್ಮಯ್ಯ ' ಬಡಿದು ಹಾಲ ಕುಡಿಸುವ ತಂದೆ 
(ಬಸವ. ೩೮೮). [ಓಜ್ಮು (ಇ ಒವರು) +. ಕಟ್ಟಗೆ] 

ಓಜೆ| (ನಾ). ೧. ಸಾಲು; ಶ್ರೇಣಿ; ಪಂಕ್ತಿ: ಕೂಳೊಳರ್ಧವ ಹೊಡೆದು 
ಸುಜ್‌ದು ಹಾಲುತುಪ್ಪದ ಹರವಿಯೋಜೆಯಲಿ (ಕುವ್ಯಾ ಆ. ೧೦-೩೦); 
ಪೌಜು ಪೌಜಾಗಿ ಬೊಬ್ಬಿರಿಜೀಜುವರಿಭಟರೋಜೆಯನೇನ ಬಣ್ಣಿಸುವೆ 
(ಕ € ನವಿ. ೧೪-೪೭). ೨. ಕ್ರಮ; ರೀತಿ; ಅಣಿ; ಒಪ್ಪು: ಕರ್ಣನು 
ಮೆನ್ನೆಂದೊಂದೋಜೆಯೊಳೆಸಗದೊಡಾಂ ಸ್ಯಂದನದಿಂದಿಟ್‌ದು ಪೋಪೆಂ 
(ಪಂ ಪಭಾ. ೧೨-೧೦೧); ಆದು ಕಣ್ಣಪ್ಪನ ಪೂಜೆಯೋಜಿ ಬಗೆಯಲ್‌ ' 
ವೇದೋಕ್ತಮೇ (ಪಂಪಾಶ. ೪೪); ಮಗಳೆ ನೀ. ನನಗಲ್ಲದಿರ್ದೊೋಜಿ 
ಗಳ ನಡೆವರೆ (ಪ್ರ ಭು ಲೀ. ೫-೫೪). ೩. [ಸಂಗೀತ] ತಾಳ; ಲಯ; 
ಸಾಂಗ ತ್ಯ : ಪೊಲೆಯರ್ಬಡಿವ ಪಜಕಿಯೋಜೆಗಾಡುವ ಪಗರಣಿಗರಂ 
ಕಂಡು (ಧರ್ಮಾಮೃ. ೫-೧೦೬); ತಾಳೆ ಮಾನ ಸರಿಸವನಜಕಿಯೆ ಓಜಿ 
ಬಜಾವಣೆಯ ಲೆಕ್ಕವನಜೀಯೆ (ಬಸವ. ೪೯೪). ೪. ವಶ; ಅಧೀನ. 
"ಓಜೆಗೊಳ್ಳ್‌?, "ಓಜೆವಿಡಿ' ಪರಾ. (ಜೀ. ॥ ತೆಲು. ಓಜ) 


ಓಜ 


ಓಜ್ಜೆ "ಓಜೈ' ನೋ. 

ಓಜೆಗಾತಿ (ನಾ). ಕ್ರಮವರಿತು ನಡೆಯುವವಳು; ಒಪ್ಪವುಳ್ಳವಳು : 
ಹೆಣ್ಣಿಗೆ ಹಿತ ರಂಗನೆಂಬೋಜಿಗಾತಿಯ ಕಣ್ಣಾ ರದೆಂದು ಕಂಡಪೆನೊ 
(ಶತಸಾಂ. ೩೦-೫೫). [ಓಣೆಗಾಆ + -ತ್ಮಿ (ಆ. -ಇತ್ತಿ)] 

ಓಜೆಗಾಆ (ನಾ). ಕ್ರಮವಾಗಿ ವ್ಯವಹರಿಸುವವನು; ಒಪ್ಪಗಾರ: 
ಕಲಾವಿದನೊಳ್ವಾತುಗನೋಜಿೆಗಾಜನುಚಿತಜ್ಞಂ ಭಾವುಕ 0 (ಗೀತಗೋ. 
೧-೩). [ಓಜೈ + -ಗಾಜ (ಆ -ಕಾಜ)] 

ಓಜೆಗೆಡಿಸು (ಕ್ರಿ). ಶೋಭೆ ಕೆಡುವಂತೆ ಮಾಡು; ಕಾಂತಿಗೆಡಿಸು : 
ನಿನ್ನ ರೂಪಿಗೆ ಮರುಳಾದ ರಾಜವದನೆಯ ನೀನಿಂತು ಓಜೆಗೆಡಿಪುದೆಂದಜಸಿ 
ದಳವಳು (ಕುರಾಸಾಂ. ೩೩-೪೪), 

[ಓಜೈ (£ ಓಜೃ) + ಕೆಡು + -ಇಸ್ಕು) 

ಓಜೆಗೆಡು (ಕ್ರಿ). ಕ್ರಮತಪ್ಪು; ನಿಯಮವನ್ನು ಮಾರು: ಪೂಜೆಯಂ 
ನೋಡಿ ಮೆಚ್ಚದೆ ಪೂಜೆಯಂ ಮಾಡಿ ಓಜೆಗೆಟ್ಟಜುಹುಗೆಟ್ಟತಿಲಲ್ಲೆಯಂ 
ಮಾಡಿ (ಬಸರ. ೩-೫೬). [ಓಡೆ, + ಕೆಡು] 

ಓಜೆಗೆಯ್‌ (ಕ್ರಿ). ಶೋಭಿಯನ್ನುಂಟುಮಾಡು, ಒದಗಿಸು: ರತಿಗೆ 
ರತಿಯಂ ಫುಟ್ಟಿಸುವ ರೂಪು ವಾಣಿಗುನ್ನತನಾಣಿಯಂ ಶಿಕ್ಷಿಸುವ ವಾಗ್ವಿ 
ಲಾಸವಿನಸತಿಗೆ ತೇಜಮನೋಜಿಗೆಯ್ವ ತನುರುಚಿ (ಸ ದ್ಮರಾ. ೩-೭೯). 

[ಓಜೈ (೮. ಓಜ್ಯ)* ಕೆಯರ್‌,] 

ಓಜೆಗೆಯನ್ಸ (ಕ್ರಿ). ಸಾಲುಗೊಳಿಸು; ಕ್ರಮಗೊಳಿಸು : ಬಗೆಗೊಳ 
ಲೋಜೆಗೆಯ್ಬುವ ಕೆಲಳ್ಳೈ ನಿವರ್ತಿಪವುಂಕಿ ದಾಂಟಿಪೋಜೆಗೆ ತುರಗಂ... 
ಬರೆ (ವರ್ಧಪು. ೮-೭). [ಓಜೈ * ಕೆಯ್ಮ್‌ + -ಸ್ಕು) 

ಓಜೆಗೊಳ್‌, (ಕ್ರಿ). ಕ್ರಮವನ್ನು ಅನುಸರಿಸು; ವಿಧೇಯವಾಗು : 
ಓಜಿಯೊಳೋಜೆಗೊಂಡು ಧರ್ಮಪ್ರಿಯರಾದರ್‌ ಪ್ರಜೆಗಳುಂ (ಆದಿ ಪು. 
೧೬-೪೦). [ಓಣೈ * ಕೊಳ್‌] 

ಓಜೆಗೊಳ್ಳ್‌ (ಕ್ರಿ). ಶೋಭೆಯನ್ನು ಹೊಂದು; ಅಂದವಾಗು : ಓಜಿ 
ಗೊಳೆ ರಜತಶಾಸನ ರಾಜತ್ಪತ್ರಕದೊಳೆಸೆಯೆ ಬರೆಯಿಸುವಂತೆ (ಕಾಂತಿಪು. 
೪-೫೯); ವಿವಿಧಾಮರೆ ಸಂಕುಲಮೋಜೆಗೊಳ್ವಿನಂ ಪಾಡಿದುದು 
(ಸುಕುಮಾ. ೯-೨೨). [ಓಜ್ಯೆ (ಆ ಓಜ್ಯ) + ಕೊಳ್‌] 

ಓಜೆಗೊಳಿಸು (ಕ್ರಿ).- ಓಜೆಗೆಯ್ಸು: ಒಲಿದು ಮಕುಟಾವಳಿಯ ಶೋಣಿತ 
ಪಳಿಯ ರಕ್ಕಸದೇಸಿಯಲಿ ಬಿಗಿದೆಳೆವ ಹಾಜೆಯನೋಡಣಿಗೊಳಿಸಿಕ್ಕಲಿಸಿ ಪದ 
ಯುಗವ (ತೊರರಾ. ೧-೧೫-೧೯); ಚಾಮರೇಂದ್ರರ ನಿತ್ತರದಲೊರ್ಮೊ 
ದಲೆ ಚಪಲವ ಬಿತ್ತರಿಸುವಂತೋಜಿಗೊಳಿಸಿದರಮರ ಪಡಿಯಅರು 
(ಸಾಳ್ವಭಾ. ೨೧-೩೭). (ಓಜೆಗೊಳ್‌, + -ಇಸ್ಕು] 

ಓಜೆದಪ್ಪು (ಕ್ರ). ಕ್ರಮತಪ್ಪು; ನಿಯಮವನ್ನು ಮಾರು: ಜಿನಾಗಮ 
ದೋಜೆಯೊಳೋಜೆದಪ್ಪದೀ ವೀರನ ವೀರವೃತ್ತಿಯೊಳವಂ ನೆಟಕಿ ಬಣ್ಣಿಸ 
ಲಾರ್ಪನಾವನೋ (ಧರ್ಮಾಮೃ. ೪-೮೪) ; ಮಗಳೆಂಬ ಭಾವನೆಯನುಳಿದು 
ಪರಶಕ್ತಿಯೆಂದು ಓಜೆದಪ್ಪದೆ ಬಹಳ ಭಯ ಭಕ್ತಿಯಿಂ ಪದಸರೋಜಂ 
ಗಳಂ ಭಜಿಸುತಿರ್ದರ್‌ (ಚೆಬಪು. ೩೬-೧೯) ; ನಿನ್ನ ತನುಸಂಭವರ್‌ ಜಾನ 
ಕಿಯ ಮಕ್ಕಳಿವರೋಜಿೆದಪ್ಪಿದರ್‌ (ಜೈಮಿಭಾ. ೨೧-೫೩). 

[ಓಜೈ * ತಪ್ಪ್ಪು] 

ಓಜೆವಚ್ಚ (ನಾ). ಹೊಳಪಿನ ಆಭರಣ: ಒಲ್ಹೊಪ್ಪಂಬಡರೋಜಿವಚ್ಚ 

ಮನಿಡರ್‌ ಫೊಂಬಟ್ಟಿಯಂ ತಾಮುಡರ್‌ (ಚಿಕವಿ. ೩-೩೯). 
[ಓಜ್ಜಿ (ಆ. ಓಜ್ಯ) * ಪಚ್ಚ್ಯ) 

ಓಜೆನಿಡಿ (ನಾ). ಸಾಲಾಗಿರುವ, ಪಳಗಿಸಿದ ಹೆಣ್ಣಾನೆ: ಎರಡುಂ 
ಪಕ್ಕದೆ ಪಣ್ಣಿದೋಜೆವಿಡಿಯಂ ಕೈ ಗೆಯ್ದು ಬಂಡೇಜಕಿ ಚಾಮರಮಂ 
ಕನ್ನೆಯರಿಕ್ಕೆ (ಸಂರಾಮಾ. ೨-೧೧). [ಓದೈ + ಪಿಡಿ] 


——————— 2ನ ಅಜನ ರ ತ 


೧೨೯೬ 


10 


Ly 


| ಓಜೆವೆರಸು, (ಕ್ರಿ). ಶೋಭೆಯಿಂದ ಕೂಡಿರು; ಕಾಂತಿಯುಕ್ತವಾ 
ಗಿರು: ಭಕ್ತಿಮಂತನಾ ಪುಪ್ಪದತ್ತಂ ನಮಿಸಿ ಕೈಮುಗಿದು ಮುಂತಿರ್ದನೋಜೆ 
ವೆರಸಿ (ಸೌಂದಪು. ೧-೪೧); ಅಮೃತಾನ್ನ ದಾರೋಗಣೆಯ ಮಾಡಿಸಿದ 
ನೋಡಣೆವೆರಸಿ (ಸೌಂದಪು. ೪-೫೫). [ಓಣೈ (ಆ ಓಜ್ಯ) + ಬೆರಸ್ಕು] 
ಓಜೆವೆರಸ್ಕ್ಮು (ಅ). ಶೋಭೆಯಿಂದ ಕೂಡಿ, ಯುಕ್ತವಾಗಿ: ಯತಿ 
ಧರ್ಮದೊಳ್ನಡೆವಾತಂ ಮೂಲೋತ್ತರ ಗುಣಂಗಳೋಜೆವೆರಸು ಸಕಲ 
ದೋಷಂಗಳುಂ ತನ್ನಂ ಪೊರ್ದ ದಂತಾಗೆ ನಡೆವುದು (ಧರ್ಮಾಮೃ. 
೬-೨೦೯). [ಓಜೈ (ಆ ಓಜ್ಯ) + ಬೆರಸ್ಕು) 
ಓಜೆವೆಯು (ಕ್ರಿ). ಶೋಭೆಯನ್ನು ಹೊಂದು; ಅಂದವಾಗು : ಎರಡುಂ 
ಕೆಲಂಬಿಡಿದು ಬಾಜಿಪ ವಾದ್ಮದಿನೋಜಿವೆತ್ತ ಗಾಯನಿಯರ ಸೀಯನಪ್ಪ 
ರಸಗೇಯಮನಾಲಿಸುತಿರ್ಪಳ್‌ (ಪಂರಾಮಾ. ೩-೧೦೭) ; ವರೆ ಕಮಂಡಲ 
ಮೊಪ್ಪೆ ಹಸ್ತದೊಳೋಜಿನವೆತ್ತಿಕೆ ಬೆಳ್ಳಿ ಯುತ್ತರಿಗೆ ಜನ್ನಿವರ ೦ ಬೆಡಂಗಳ 
ವಟ್ಟು ಬಾಲದಿನೇಶನಂತಿರೆ ತನುಚ್ಛವಿ (ಧರ್ಮಾಮೃ. ೫-೨೦೬) ; ಅತ್ತೆಯ 
ಮಗಳ ವಿಳಾಸಿನಿಯೆಂದೋಜಿವೆತ್ತೆನ್ನನಿವಳು ತೊ ೋರ್ಪಾಗ (ಧರಚ, 
೩೭-೮೧). [ಓಜೈೆ (ಆ ಓಜ್ಯ) + ಪೆಜ್ಮು] 
ಓಜೆನೇಳ್‌ (ಕ್ರಿ). ಕ್ರಮವನ್ನು ತಿಳಿಸು; ರೀತಿಯನ್ನು ಹೇಳು : ಇದು 
ಹಬ್ಬಿ ಲೋಕಾಂತವಾಗುತದಿದು ಬೇಡ ಮಗನೆಯೆಂದಾಕೆ ಮತ್ತೋಜಿ 
ವೇಳಿದಳು (ಭರಚ. ೪೬-೧೩೪) ; ರಾಜರೋಜಿಯ ಮಾಜ ನಡೆಯೆ ಓಜೆ 
ವೇಳ್ವರು ಆರು ಬೇಡೆಂದು ಸಖರೆಲ್ಲರೋಜೆಯಿಂದೆಜಗಿ ಪೇಳಿದರು 
(ಭರಚ. ೪೮-೫೯). [ಓಜೈ + ಪೇಳ್‌ (೮ ಪೇಟ್‌)] 
ಓಜೋಗುಣ (ನಾ). [ಕಾವ್ಯಮಾ] ಕಾವ್ಯದ ಹತ್ತುಗುಣಗಳಲ್ಲಿ 
ಒಂದು: “ಪದಬಂಧವು ಬಿಗಿಯಾಗಿರುವುದೂ, ಅರ್ಥವು ಪ್ರೌಢವಾಗಿರು 
ವೆದೂ ಓಜೋಗುಚವಾಗುತ್ತವೆ? (ಭಾರಮಾ. ೪೨); ಓಜೊ ಗುಣ 
ಸಮಾಸ ವಿರಾಜಿತಂ (ಉದಯಾ. ೫). [ಸಂ. (ಓಜಸ್‌ + ಗುಣ)] 
ಓಜೋಸ್ವಿತ (ಗು). ಓಜಸ್ಸಿನಿಂದ ಕೂಡಿದ; ಸತ್ತ್ವಯುತವಾದ : 
ವಾಲಿಯ ಸಹೋದರಂ ಸುಗ್ರೀವನಲ್ತೆ ಅ ಓಜೋನ್ವಿತಂ (ಶ್ರೀರಾಮಾ. 
೨೭೮-೧೩) ; ಪಾನೀಯ ಸೇವಿಸಿದಾಗ ಮಾತ್ರ ತನ್ನ ಮಾತು ಓಜೋಕ್ಚಿತ 
ವಾಗಿರುತ್ತದೆಂದು ತಾರಸ್‌ ತನ್ನ ವಿಷಯವಾಗಿ ಹೇಳಿಕೊಳ್ಳುತ್ತಿದ್ದನು 
`` (ಪುನರು. ೪೭೨). [ಸಂ.] 
ಓಜೋಲಕ್ಷಣ (ನಾ). [ಕಾವ್ಯಮಾ] ಕಾವ್ಯದ ಹತ್ತುಗುಣಗಳಲ್ಲಿ 
ಒಂದು : ಸಮಜ ಸಮಾಸಪದಂಗಳನಮರ್ದಿರೆ ಸಯ್ತಾಗಿ ಬಗೆದು 
ಪೇಟಳ್ಲೊಡದಕ್ಕುಂ ಕ್ರೈಮದೋಜೋಲಕ್ಷಣಮುತ್ತ ಮಮಿದು ಗದ್ಯಕ್ಕಲಂ 
ಶ್ರಿಯಾನುಸಮೇತಂ (ಕವಿರಾ. ೨-೮೩). [ಸಂ. (ಓಜಸ್‌ 4 ಲಕ್ಷಣ) 
ಓರು "ಒವರು? ನೋ. 
ಓಟ (ನಾ). ೧. ಓಡುವಿಕೆ; ಪಲಾಯನ : ಪುಸಿಗೆ ಪೇಸುವನ್‌ ಓಟಕ್ಕೆ 
ನಾಣ್ತಿವನ್‌ ಒಂದಿಅವಾತನ್‌ ಹಿರುಡವನ್‌ (ಮೈಆರಿ. ೧೯೧೬, ೧೬-೯ ; 
900); ಕೆಲರ್‌ ನೋಡೆನೋಡೆ ತಮ್ಮೋಟಕ್ಕೆ ತಾಮೇ ನಾಣ್ಛಿದರ್‌ 
(ಶಾಂಕಿಪು. ೪-೩೦ ವ); ಗೆಲ್ಲದೆ ಕಾಳೆಗದಿಂದೋಟಿಮೆ ಲೇಸು (ಧರ್ಮಾಮೃ. 
೧೩-೧೨೭) ; ಶಲ್ಕ ಶ್ಲೋ ಣಿಪತಿ ಕೃತವರ್ಮ ಕೃಪರತಿಜಾಣರೋಟದ 
ವಿದ್ಯೆಗೆನುತಿರ್ದುದು ಭಟಸ್ತೋಮ (ಕುವ್ಯಾದ್ರೊ . ೧೬-೧೮) ; ದೊರೆ 
ತನಕ ದೂರು, ಹೊಳೆತನಕ ಓಟ (ಗಾದೆ). ೨. [ಕಾವ್ಯಮಾ] ನಡೆ; 
ಶೈಲಿ; ವಾಗ್ಸೃರಿ; ಮಾತಿನ ಓಟ: ಪದಗಳನ್ನು ಗೀತರೂಪವಾಗಿ 
ನೇಯುವುದು, ಅವುಗಳ ಓಟವೇ ನೃ ತ್ಯ ದ ಸಂತೋಷವನ್ನು ನೀಡು 
ವಂತೆ ಮಾಡುವುದು ಇವು ಮುಖ್ಯ (ಭಾವಗೀ. ೪೯). 
ಓಟಕೀಳು - ಪಲಾಯನ ಮಾಡು: ಹೆದರಿದ ಸೇವಕ ಅಲ್ಲಿಂದ 
ಓಟಕಿತ್ತ (ಹೊಸಕ್ಸಿ. ೧೭೧). [ಓಡು * -ಅ್ಯ) 


ಓಟಂಗೊಳ್‌ 


ಓಟಿಂಗೊಳ್‌ (ಕ್ರಿ). ಓಡಿಹೋಗು ; ಪಲಾಯನ ಮಾಡು: ಸ್ನೋ 
ದಾನೆ ಮೇಗಿಲ್ಲದೆ ಪರಿತಂದು ಮಸಗಿ ಕೊಲ್ವುದಂ ಕಂಡೋಟಂಗೊಳ್ಳ 
ದೊಡಂ (ಜೀವಸಂ. ೧-೧೩ ವ); ಭಯಂಗೊಂಡೋಟಂಗೊಂಡೊಡೆ ಕೃಷ್ಣ 
ಕುಮಾರಂ ಕೊಲಗದೆ ನಿಂದು ಸಿಂಹನಾದಂಗೆಯ್ದೊಡೆ (ಬಂಹರಿ.೬-೪೧ ವ). 

[ಓಟ + ಕೊಳ್‌] 

ಓಟಗಾತಿ (ನಾ). ಓಡುವವಳು : ಅಕೆ ಒಳ್ಳೆಯ ಓಟಗಾತಿ (ರೂಢಿ). 
"ಆಟಗಾತಿ ಪರಾ. [ಓಟಗಾರ ಇ---ಶ್ಮ (ಆ. -ಇತ್ತಿ)) 

ಓಬಿಗಾರ (ನಾ). ಓಡುವವನು (೪). "ಆಟಿಗಾಅ'? ಪರಾ. 

[ಹಟ + -ಗಾರೆ (ಆ -ಕಾಜ)] 

ಓಟಿಗುಳಿ (ನಾ). ೧. ಓಡುವುದೇ ಸ್ವಭಾವದ್ರಳ್ಳವನು. ೨. (ಆಲಂ) 
ಪುಕ್ಕಲ; ಹೇಡಿ. ಓಟಗುಳಿಶನ' ಪರಾ. [ಓಟ + -ಕುಳ್ಳಿ) 

ಓಟಿಗುಳಿತನ (ನಾ). ೧. ಓಡಿಹೋಗುವ ಸ್ವಭಾವ. ೨. (ಆಲಂ) 
ಫುಕ್ಕಲತನ ; ಹೇಡಿತನ: ನಿನ್ನೋಟಗುಳಿತನದಳವ ಮಾಗಧ ಕಾಲ 
ಯವನರು ಬಲ್ಲರು (ಕುವ್ಯಾಸ. ೪-೩೫).  [ಓಟಿಗುಳಿ + -ತನ] 

ಓಟನಿಕ್ಕು (ಕ್ರಿ). ಓಡಿಹೋಗು; ಪಲಾಯನ ಮಾಡು: ಓಟವಿ 
[ಪಾಠಾಂ. ಸಿ] ಕ್ಕಿತು ಕಂಡು ನಿಮ್ಮ ನರೇಂದ್ರಪರಿವಾರೆ (ತೊರರಾ. 

[ಓಟ ಇಕ್ಕು) 

ಓಟು, (ನಾ). ೧. ಆ ಪ್ರಮಾಣ; ಅಷ್ಟು: ನನ್ಸೊಸೇ ಹೇಂಗವ್ಳೋ 
ಕೆಣ್ತುಂಬಾ ನೋಡ್ದೆ, ಓಟೀ ಸಾಕಲ್ವಾ ಎಂದಳು (ಹುಟ್ಟ ಹ. ೫೩); 
ಏಟು ಬೇಕಾಯ್ದದೋ ಓಟು ತಕೊಂಡೋಗಿ (ನಡೆದಾ. 1, ೧೪೪೧). 
೨. ಕೊಂಡ; ತುಸು; ಸ್ವಲ್ಪ: ಓಟು ಯಾರು ನೀವು? (ಹಾಸ್ಕಮಂ. 
೧೦). "ಓಸು? ಪರಾ. [< * ಒಪ್ಟು] 

ಓಟ್ಟು (ನಾ). ಮತ: ರಾಯರಿಗೆ ಕೇವಲ ಹನ್ನೊಂದು ಓಟುಗಳು 
ದೊರೆತು ಎಲ್ಲರಿಗಿಂತ ಕೊನೆಯ ತರೆಗಶಿಯಲ್ಲಿ ನಿಂತರು (ಕಾಯಕ. 
೯೬); ಹೊಟ್ಟಿಗಿಲ್ಲದವರಿಗೆ ಆ ಓಟನಿಂದೇನಾಗಬೇಕು? ಓಟನ ಅಧಿಕಾರ 
ಕೊಡುವ ಬದಲು ಸರಕಾರ ಆವರಿಗೆ ಊಟಿಕೊಟ್ಟದ್ದೆರೆ ? (ದೀಪದ. 
೧೧೭). [+ ಇಂ. vote] 

ಓಬೊರ್‌ (ನಾ). ಒಂದು ಊರಿನ ಹೆಸರು: ಕ್ರಮಾಗತದ ಪಿರ್ಗ್ಗೆಡೆ 
ನಾಕಿಯ ಚಟ್ಟಯ್ಯಂ ಚಿತ್ತರಟಿಹಳ್ಳಿ ಓಟೂರ್ಗ್ಗೆ ಮೂಲಿಗಂ (ಎಕ. ೪111, 
ಸೊರಬ. ೭6-೧೧ ; 938). [? + ಊರ್‌] 

ಓಟೆ, (ನಾ). ೧. ಕಾಡಿನಲ್ಲಿ ಬೆಳೆಯುವ ಬಿದಿರಿನ ಜಾತಿಯ ಒಂದು 
ಗಿಡ. ೨. ಒಂದು ಜಾತಿಯ ಮರ: *ಆಮ್ರವತಿವೋಟಿ” (ಮಂಗರಾ. 
೪೨-೩೭). 

[ದೇ. ಗ ತಮಿ. ಓಡೈ; ಮಲ. ಓಡ; ತುಳು. ಓಂಟಿ ; ಕೊಡ. ಓಟ] 

ಓಟ್ಟಿ ಒಟ್ಟೆ, ಓಂಟಿ (ನಾ). ೧. ಸೀಳು; ಹೋಳು: ಒಂಡೊಂದ 
ಕೊಂದು ಸಂಭಾರಮಂ: ತುಪ್ಪದೊಳು ವೊಗ್ಗರಿಸಿಯೋಟಿಯೊಳು ಪೂರೈಸಿ 
ಪೊಡ್ಡಣಿಗೆಗೊಟ್ಟೊಡೆ (ಸೂಪಶಾ. ೪-೧೨). ೨. ಗೊರಟಿ; ಹಣ್ಣಿನ 
ಮಧ್ಯದಲ್ಲಿರುವ ಬೀಜ: ಓಟಿ ಇದ್ದಂತೆ ಕಾಯ ಮೆದ್ದವರುಂಟಿ (ಅವಚಂ. 
೨೬೯-೧೨೩೫) ; ಒಂದು ಹೊಲದಲ್ಲಿ ಎರಡು ಮಾವಿನ ಓಟಿಗಳನ್ನು ನಟ್ಟು 
ನೋಡು. ಒಂದುಹುಳಿಮಾವಾಗುತ್ತದೆ. ಇನ್ನೊಂದು ಸಿಹಿ. ಹೊಲ ಒಂದು, 
ಆದರೆ ಓಟಿಗಳು ಭಿನ್ನಭಿನ್ನವಾಗಿದ್ದುದೆರ ಪರಿಣಾಮವೇ ಇದು (ಜೀವಾತ್ಮ. 
೨೪೨); ಓಟಿ ಒಡೆದು ಸಸಿಯಾಗುತ್ತದೆ (ಸಂಸ್ಕಾರ. ೮೭). ೩. ಚಿಪ್ಪು; 
ಪರಟಿ; ಸಿಪ್ಪೆ: ಉಂಡೆಹಲಸಿನಕಾಯ ಮೇಲಿನೋಟಿಯ ಕೆತ್ತಿ 
(ಸೂಪಶಾ. ೫-೪೫); ಅಡ್ಕುತಂ ಗಾಡಿ ಕಮಠಾವತಾರೆಂದಾಳ್ಗಿರಲ್ಕೊಂ 
ದದಆ ಚೆಲ್ವ ಬೆನ್ನೋಟಿಯಂ ಸಲೆ ಪದಕದಂತೆಯುರದೊಳ್‌ ತಾಳ್ವನ 
ಭವಂ (ಪಾಸೋಪು. ೯-೧೫೩); ಕೋಟಿ ದೇವರಿಗೆ ಓಟೀದೀಪ (ಗಾದೆ). 


೬-೨೭-೪). 


೧೯೭ 


20 


93 


43 


ಓಡಿ 


ಒಬ್ಬೆ: ೧. 4... ಜೇನು ಎದ್ದುಬಿಟ್ಟದೆ! ತುಡುವೆ, ಕರಿತುಡುವೆ! 
ಇದೆ ಒಟ್ಟೀಲಿ... ಇಬ್ಬರೂ ಸೇರಿ, ಬ್ಯಾಟಿಕತ್ತೀಲೆ ಒಟ್ಟಿಕಂಡೀನ ಕೆಡಿದೂ 
ಕಡಿದೂ ದೊಡ್ಡದು ಮಾಡಿ ಜೇನು ಕಿತ್ತೇ ಕಿತ್ರು? (ಮಲೆ ಮ, ೩೪೩). 
ಓಂಬೆ: ೩. ಬ್ರಹ್ಮಾಂಡದೋಂಟಿಯಂ ಕರ್ಟಿರ್ಪುದಿನ್ನದಜ .ಮೇಲಣ 
ವಿಶಾಲಮೇ ಭೂಲೋಕಂ (ಡೆಬಪು. ೧೫-೪). 
(ದೇ. 1 ತಮಿ, ಓಟ್ಟಿ ; ಮಲ. ಓಟ್ಟ ; ತುಳು. ಒಟ್ಟೆ ; ಕೊಡ. 
ಒಡೆವೆ; ತೆಲು. ಒಡಪಿ, ಓಡು, ಓಟ ಎ ಒಡೆದ, ತೂತು: ಬಿದ್ದೆ] 
ಓಟ (ನಾ). (?): ಓಟಿಯೆ ವೋಜೆಯಿಂದೆ ಚಯಿ(ಚೈ) ತ್ರದೆಡೆಗರ್ಭಮು 
ಮೇಣಕಿ ಬಜಕಿಕ್ಕೆ ಕುಂದುಗುಂ ಪಾಟಸಿ ಮೂಟುಮೂಲುವರೆ ಖಂಡುಗ 
ದರ್ಫದೆ ಮತ್ತಮಂತೆ ತಾಂ ತಾಟಸಿ ಧೂಮಕೇತು ನೆಗೆದುಂ ಸಲೆ 
ಡಾಮರೆಮಕ್ಕು ಮೆಲ್ಲಿಯುಂ ಕೂಟಮನಾಸೆಗೆಯ್ಗು(ಯ್ದು) ಶನಿ ಬಂದನು 
ರಾಧೆಯೊಳಿರ್ಪ ಕಾಲದೊಳ್‌ (ಅಟ್ಟಮೆ. ೧೨-೧೦೨). [1] 
ಓಡ, ಓಡ್ಕು, ಓದಡೈೆ (ನಾ). ದೋಣಿ; ಹರಿಗೋಲು; ನಾವೆ: 
*ಜೋಗಂ' ಪರೀತಂ ನಿಮಂಜರಂ ದುಗ್ಗಿಯೋಡಂ ದೋಣಿಯೆಂದೆನಲ್‌ 
ನಾನೆಯಕ್ಕುಂ ” (ಮಂಗರಾ. ೧೨೦-೪); ತೊಆಕಿಯ ತಡಿಯೊಳೋಡೆಮಂ 
ನಡೆಯಿಸುವ ಮತ್ಸ್ಯ ಗಂಧಿಯಂ ಕಂಡು (ಪಂಪಭಾ. ೧-೬೮ ವ); 
ಅಥಿನಿಯನರೋಡಂಗಳಿಂದಾರೊ ಶ್ರೀಕ್ಷಯಾ ನನ ಬಳಿಗೆ ಬಂದು 
(ಪಾರಸಿ. ೧೫-೩೩೬). ಓಡ್ಕು: ನಡಗೋಡು ನಾವೆ ದೋಣಿಗಳಿಡಿ 
ಕರದ [ಬಹಿ)ತ್ರವಮರ್ದ ಡೋಲಿಗಂಬುಗೆ ಬಂದೆಡೆಗೆಯ್ದು (ಸೂಕ್ತ ಸು. 
೨-೨೦). - ಓಡ್ಕೆ: ಘೋರಸಂಸಾರವೆಂಬ ವಾರಿಧಿಗೆ ಜ್ಞ್ಯಾನ ಗಡೆ ಏಂ 
ಮೆಲ್ಲನೆ ಹರಿಪುರವ ಸೇರಲು ಬೇಕೆಂಬುವರಿಗೆ (ವಾದಿಕೀ. ೧೫-೨೫); 
ಮತ್ಸ್ಯ ಗಂಧಿನಿಯಂಬ 'ಪೆಸರಿನೋಳ್‌ ಬೆಳದು ಯಮುಸಾನದಿಯ ವೋಜೆ 
ಯನ್ನಡೆಸುತಿರೆ (ತುರಂಗ. ೯-೩೭) ; ಸಮುದ್ರವನ್ನು ದಾಟುವುದಕ್ಕೈಚಿಸಿ 
ದವನಿಗೆ ಓಡೆ ದೊರೆಕಿದ ಹಾಗೆ (ಕೃವಾವಿ. ೨೯). 
(ಡೇ. 1 ತಮಿ. ಮಲ. ತುಳು. ತೆಲು. ಪರ್ಜಿ. ಓಡ] 
ಓಡಗಾರ (ನಾ). ನಾವೆ ನಡೆಸುವಪನು; “ಅಂಬಿಗೆ” (ಜಾನಕೋ. ೩೦). 
[ಓಡ + -ಗಾರ (ಆ -ಕಾಜ). / ಶಮಿ. ಓಡಕ್ಕಾರ] 
ಓಡಮೈಯ (ನಾ). ಒಬ್ಬಾತನ ಹೆಸರು: ಮಹಾಬ್ರಾಹ್ಮಣಾಯ ಆಮ 
ಬೇಷ್ಮೆಯಾಯ ನಿಪ್ರನೋಡಮೈಯೆ ಸುತಾಯ(ಇಆ. ೪, ೨೬೮-೯; 1026). 
1) 
ಓಡಾಟ(ನಾ). ಓಡಾಡುವಿಕೆ; Rn ಅಲೆತ: ಮದುವೆಯ ಓಡಾಟ 
ದಿಂದ ತುಂಬಾ ಆಯಾಸವಾಗಿದೆ (ರೂಢಿ). ಓಡು, + ಆಟ] 
ಓಡಾಡಿಸು (ಕ್ರಿ). ಅಲೆದಾಡಿಸು ; ಸುತ್ತಾಡಿಸು: ಅವನನ್ನು: ವ್ಯರ್ಥ 
ವಾಗಿ ಓಡಾಡಿಸಿದರು (ರೂಢಿ). [ಓಡಾಡು + -ಇಸ್ಯು] 
ಓಡಾಡು (ಕ್ರಿ). ಅಲೆದಾಡು; ಸುತ್ತಾಡು; ಚಲಿಸು: ಒಡನುಂಡೋ 
ಡಾಡಿ ಕೆಟ್ಟು ಧೂರ್ತಿಂ ನಾಡೆಯುಮವರೆಡೆಗೆ ತಾನೆ -ಮಿಕ್ಕಂ ಧರೆಯೊಳ್‌ 
(ಧರ್ಮಾಮೃ. ೨-೧೦೭); ಹಾಗೇ ಅತ್ತಿತ್ತ ಓಡಾಡಬಾರದು. ಓಡಾಡಿದರೆ 
ಗಾಳಿಗೆ ಉರಿ ಹೆಚ್ಚಾ ಗುವುದು (ಮುಂಬಯಿ. ೪-೬೧); 'ಎಲ್ಲ ಕೆಲಸಗಳಿಗೂ 
ಮುಂದಾಗಿ ಓಡಾಡಿದರು (ಕಳಹು. ೯೧). [ಓಡ * ಆಡ] 
ಓಡಾರಿ (ನಾ). (ಕರಾ) ಕುಂಬಾರ: ಬಡಗಿ ಓಣಾರಿಗನನ್ನು ಕಟ್ಟ 
ಕೊಂಡೇ ಮಲೆಯ ಮಧ್ಯದಲ್ಲಿ ಕುಡಿಯರ ಕೇರಿಗೆ ಸಮಾಪದಲ್ಲಿ ... 
ನೆಲ ಸವರಿಸಿದರು (ಕುಡಿಕೂ. ೩೫); ಊರಿನ ಓಡಾರಿಗಳಿಂದಲೇ ಆ ಕೆಲಸ 
ಸಾಗಬೇಕಾಗಿತ್ತು (ಹುಮುಖ. ೨೭೩). . [- ತುಳು. ಓಡರಿ] 
ಓಡಿ (ನಾ). ಒಂದು ಸ್ಥಳದ ಹೆಸರು (?) : ಬಡಗ ಮನೆಯ ಪಡುವ 
`ಮಠದ ಕೆಯ ತೆಂಕ ಓಡಿಯೊಳಗಣ ಮೂಡ ಹಸುಗೆ (ಸಾಇಇ. 
IX-ii, ೪೪೩-೨೭:; 1456). (2) 
82 


ಓಡಿಕೆ ೧೨೯೮ 


ಓಡಿಕೆ (ನಾ)..ಓಟಿ; ಪಲಾಯನ: ನೋಡಿ ಕಂಡನು ಸುರರ ಮಿಗೆಡ 
ದೋಡಿಕೆಯ ಕಳಕಳವನಸುರವಿಭಾಡ ನಸುನಗುತ (ತೊರರಾ. ೩-೬-೨೩). 
[ಓಡು + -ಇಕೆ) 
ಓಡಿಗ (ನಾ). ಓಡಿಹೋಗುವವನು ; ಹೇಡಿ: ಶಿವನ ಬಲದಿಂದಲಾ 
ದನುಜ ತಾಮಸಿಯಾದ ಮೊದಲೆ ಪೋಡಿಗನನೆಗ್ಗಿಸುವೆನೆನುತಾ (ನವಮೋ. 
೩೧-೩೫). [ಓಡು + -ಇಗ) 
ಓಡಿಗೆ (ನಾ). - ಓಡಿಕೆ : ಶಿವಗೆ ಮೈಯಿಕ್ಕಿ ಕೈಮುಗಿದು ನುತಿಸಿ ನಿಮ್ಮಾಸೆ 
ಯವರೋಡಿಗೆಯ ನೋಡಿಯೆನೆ (ಲಶಿಚಿಂ. ೧೭-೧೦). 
[ಓಡು + -ಇಗಿ] 
ಓಡಿಸು (ಕ್ರಿ). ಓಡಿಹೋಗುವಂತೆ ಮಾಡು; ಹೊಡೆದಟ್ಟು: ಕಾದಿ 
`ಮಜುವಕ್ಕೆದವರೆ ಮೆಯ್ಮೆಯ್ಯಮ್ಚಾಗೆ ಎಚ್ಚೋಡಿಸಿ ಆ ಕಯ್ಕಂ ಗೆಲ್ಲು 
(ಎಕ. ೪21, ಸೊರಬ. ೧೦-೬; 800) ; ಬಂಡಣದೊಳೆನ್ನನೋಡಿಸಿ 
ಕೊಂಡೊಯ್ದ ನಿನ್ನನಾ ಸರಿತ್ಸುತಂ (ಪಂಪಭಾ. ೧-೭೬); ಎಸಡಿನ ಪಾಲಕಿ 
ದುಗ್ಳಾಜ್ಯ ಸಮನ್ವಿ ತಮಟ್ಟು - ಹೊಡೆಯ. ಪಲ್ಲಿ ಉಬುದನೋಡಿಸುಗುಂ 
(aed Kh ಸುಭಟಿರ ಕತ್ತ ಲೆಯೊಳೋಡಿಸಿದ . ಕಡುಹನು 
ತೋಜು ನಮ್ಮೊಡನೆ (ಕುವ್ಯಾಮ್ರೋ. in ತನ್ನ ದುಃಖವನು ಓಡಿಸಿ 
ತೊಚಕಿದಳ್ಳಅಕಿಂದೆ ಬಿನ್ನ ಹವನು' ಮಾಡಿದ (ಮೋಹತ. ೪೧-೧೧). 
ಓಡಿಸಿಕೊಂಡುಬರು ಎ ಆ೧. ಅಟ್ಟಿಸಿಕೊಂಡು ಬರು. ೨. (ಆಲಂ) 
ಹೆಣ್ಣನ್ನು. ಅಪಹರಿಸಿ ತರು: po ವಯಸ್ಕಳಾಗಿದ್ದ ಚಿಕ್ಕಹುಡುಗಿ 
ಯನ್ನು ಓಡಿಸಿಕೊಂಡುಬಂದುದಕ್ಕಾಗಿಯೂ (ನಾಪೋಲೀಃ ೧೯೫). 
[ಓಡು + -ಇಸ್ಕು) 
ಹಿಡು, (ಕ್ರಿ). ಪಲಾಯನ ಮಾಡು; ವೇಗವಾಗಿ ಹೋಗು: *ಓಡು- 
ಪಲಾಯನೆ್ಮಿ ಭಾಂಡಶಕಲೇ ಚ (ಹುರಿಯುವ ಓಡು) * ಗ್ಗಶಮಧಾ) ; 
“ಓಡು ಪಲಾಯನೇ ಕಪಾಲೇ ಚ” (ಶಬ್ದಾನು. ೧೨ ವ್ಯಾಖ್ಯಾ); 
ಕರ್ಮಕ್ಕೋಡಿ ಬರ್ಧುಂಕಲ್ಯೆ ಕಲ್ತರಾರ್‌ ಬಿನ್ನಣಮಂ (ಕವಿರಾ. ೧-೭೩); 
ಬಾಡದೆ ಬಾಸಿಗಮುಡೆ ಚೆಲ್ಹೋಡದ ದಿವ್ಮಾಂಬರಂ ಮನಂಗೊಳಿೆ (ಅದಿಪು. 
೬-೪೦); ಹಿತ್ತಲ ದೆಸೆಯೊಳ್‌ ಬಿಡದೋಡುವಾಕೆ ಕಾಣದೆ ಕೆಡೆದಳ್‌ 
(ಧರ್ಮಾಮೃ. ೨-೪೪); ಓಡಿ ನಾಚಿಸುವವರು ನಿಲಿ ರಣಖೇಡರೀಗಳೆ ಮರಳಿ 
(ಕುವ್ಯಾಕ..೮-೩೦) ; ಓಡಿ ಸಿಕ್ಕಬೇಡ ಆಡಿ ತಪ್ಪಬೇಡ (ಗಾದೆ). 


ಓಡಿಯಾಡು - ಅಲೆದಾಡು; ಸುತ್ತಾಡು : ಧೂಮಕೇತುಗಳೋಡಿ | 


ಯಾಡಿತು ಗಗನಾಂತರದೆ (ಮೋಹತ. ೪೦-೮); ಮದಕರಿಗಳು ಕಟ್ಟದ 
ಮಬ್ಲಗಂಭವನೊಡೆದು ದೆಸೆಥೆಸೆಗೈೆದಿ ಹದಗೆಟ್ಟೋಡಿಯಾಡಿದವು (ಕಂನವಿ. 
೧೫-೯೨). 
[ದೇ. | ತಮಿ. ಮಲ. ತುಳು. ಓಡು; ಕೊಡ, ಓಡ್‌, ಓಡಿ; 
ತೆಲು. .ಓಡು) 
ಓಡ್ಕು (ನಾ). ೧ ಮಡಕೆಯ ಚೂರು, “ಹೋಳು; ಬೋಕಿ; 
ಬಕ್ಕರೆ: “ಓಡು - ಸಲಾಯನೇ, ಭಾಂಡಶಕನೇ ಚ (ಹುರಿಯುವ 
ಓಡು) ₹ (ಶಮಧಾ) ; ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ (ಬಸವ. 
೯೮); ಓಡಿನಲಿ ಉಂಬವಗೆ ಹರಿವಾಣವೇಕೆ (ಪು ಳಂ ದ. ೨-೬೪-೭). 
೨. ಮಡಕೆ: ಎಮ್ಮೆಯ ಪೆಸರ್‌ ಮಹಾಡೇವಿಯೆಂಬಂತೆ ಓಡಿನ ಪೆಸರ್‌ 


20 


33 


40 


ಮಂಗಳಮೆಂಬಂತೆ (ಧರ್ಮಾಮೃ. ೮-೧೭೬); ಮಣ್ಣಿನಲ್ಲಿ ಸುಟ್ಟ ಓಡು 


ಮುನ್ನಿನಂತಾಗಬಲ್ಲರೆ ಭಾವಲಿಂಗ ಸಂಬಂಧಿ (ಮೋಳಿಮಾ. ೭೫-೨೯೬) ; 
ಓಡು ಮಣ್ಣಲಿ ಹುಟ್ಟ ಕೂಡುವದೆ, ಜಾತಿಯನು (ಸರ್ವಜ್ಞ. ೩೬೧). 
೩. ಹುರಿಯುವ ಹೆಂಚು; ಕಾವಲಿ: ಹುರಿಗಹಲೆಯಂತಾನುಂ 
ಕಾಯ್ತ್ವಾಆದೋಡಿನ ಜೋಳದೊಳ್ಳರಲಲರುವಂತಾನುಂ ಕಾರ್ಗೆೇ ಯ್ಯ 
ಮೇರೆಯೊಳಿಟ್ಟ ಕ್ರ ಕ್ಕ ರಿಕೆ ಬಿರಿವಂತಾನುಂ (ಶಾಂತಿಪು. ೭-೯೨); 


«3 


ಓಡುಗುಳಿ 


-ಸಿದ್ದಾರ್ಥಮೆಂಬ ಬಿಳಿಯ ಸಾಸಿವೆಗಳಂ ನೀರೊಳ್‌ ನಾಂದಿ ತರಿಸಿಯರಸನ 


ಮೆಯ್ಕ ಮೇಗಣಿಂದಿಟಿಿಯೆ ಸುರಿಯೆ ಕಾಯ್ದೋಡಿಸೊಳಿತ್ಕಿದೆಳ್ಳಿ ನಂತೆ 
(ಜಿ (ವಸ 0. ೨೫-೧೧); ಕೋಡಗದ ಮೊಗೆಸಿರಿಗೆ ಕಾನಲಿಯೋಡು 
ಕನ್ನಡಿಯಾಯ್ತು (ಕುವ್ಯಾಕ. ೯-೧೫) ; ಕಾದ ಓಡೀನ್ಹಂಗೆ ಹುರಿದ ಹಂಚಿ 
ನ್ಹಂಗೆ ನಾದ್ನಿ ಬಂದವಳೆ ತವರೀಗೆ (ಹಳ್ಳಿ ಯ.೧೫೫); ಓಡಿನ ಮೇಲೆ ಕೊಟ್ಟ 
ಯೊಂದು -ಬೇಯುತ್ತಿತ್ತು (ಭೂಮಮ. ೯೮). ೪: ಹೆಂಚು: ಮಾಳಿಗೆ 
ಯೋಡು ಬಿಲ್ಲೆಯ ಮನೆ "ಕಲ್ಲ ದೇವಾಲಯನಿಟ್ಟಿಗೆವೆಸದ ಶಾಲೆಗಳೆಲ್ಲ 
ಪುಲ್ಮನೆಗೆ ಮುಂಚುರಿದುವು (ನೇಮಿಸಂ. ೩೪-೭೬) ; ಓಡು ಹೊಚ್ಚಿದೆ 
ಮಾಡು ಹುಲ್ಲಿಗೆ ಜೋಡು ಹಾಕಿದೆ ಕಾಲಿಗೆ (ಕಎಪು. ೧೮-೧೨). ೫. ತಲೆ 
ಬುರುಡೆ ಡವಗೆ; ;ಶಪಾಲ ; ತಲೆಚೆಪ್ಪು: “ಓಡು. ಪಲಾಯನೇ 
ಕಪಾಲೇ ಜೆ ಸ | ಶಬ್ದಾನು. ೧೨ ವ್ಯಾಖ್ಯಾ) ; ಬಾಳ ಕೋಳೊಳಮುಚ್ಚಳಿಸಿದ 
ಳಪಾಲದೋಡುಗಳಂ ಗಂಗೆಗಟ್ಟುತ್ತುಂ (ಪಂಪಭಾ. ೧೧-೨ ವ); ತಳಿತ 
ತಲೆಯೋಡಿನೊಳು ಶೋಣಿತ ಜಲವ ಕಾಸಿದರೆಳೆಯ ಕರುಳನು ಹಿಳಿದು 
ಹಿಂಡಿದರು (ಕು ವ್ಯಾಭೀೀ. ೫-೩೧) ; ಕೆಲವು ಕರಿಯ ರಜನಂಗಳ್ಳಿ ತಲೆ 
ಯೋಡ ಸೊರೆಗಟ್ಟ ನರವ ತಂತ್ರಿಯ ಪೂಡಿ ದಂಡಿಗೆವಿಡಿದು ಪಾಡಿದುವು 
(ಜೈ ಮಿ ಭಾ. pos ೬. ೮೮0) ಅಲ್ಪ; ಕ್ಷುದ್ರ ; ತುಚ್ಛ: 
ಕೂಡಲ ಡನ್ನ ಸಂಗನ ಮುಂದೆ ಈ ಓಡುಗಳ ಮಾತ(ಪಾಠಾಂ. ವೇದಗಳ 
ಮಾತ ವೋಡು ಮತಗಳ, ಒಡ್ಡು ಗಳ ಒಡ್ಡು] ಪ್ರತಿಮಾಡಬೇಡೆ 
(ಚನ್ನವ. ಕ. ೫೦೮); ಓಡುಗಳಿರಾ ನೋಡಲಾಪೊಡೆ ಸತ ಬನ್ನಿರೆ 
(ಬಸಪು. ೫೬-೩೦). 

(ದೇ. ॥ ತಮಿ, ಮಲ. ಓಡು; ತುಳು. ಓಡು, ಓಡಿಲ್‌; ಕೊಡ. 
ಓಡೀ ; ತೆಲು. ಓಡುಬಿಳ್ಲ) 


ಓಡ್ಕು "ಓಡ'. ನೋ. 
ಓಡುಂಜಗಳ (ನಾ). (?):-ಎತ್ತುವುದು ಕೋಲ್‌, ಎತ್ತುಂಗೋಲ್‌. 


ಏವಂ ಕುತ್ತುಂಗಜಕ್ಕಿ: ತೂಗುಂದೊಟ್ಟ ಲ್‌. . . ಓಡುಂಜಗಳಂ (ಶಬ್ದಾನು. 
೩೪೪ ಪ್ರಯೋ). [ಓಡು + ಜಗಳ] 


ಓಡುಕುಳಿ, ಓಡುಗುಳಿ (ನಾ). ೧. ಓಡುವುದೇ ಸ್ವಭಾವವಾಗಿ 


ಇರುವವನು; ಪಲಾಯನ ಪಟು : ಆಟಕುಳ್ಳಿ ಅಂಜುಕುಳಿ, ಓಡುಕುಳಿ 
(ಧಾಷಾಧೂ. ೧೮೪ ಉದಾ). ೨. (ಆಲಂ) ಪುಕ್ಕಲ; ಹೇಡಿ: ಓಡು 
ಕುಳಿ ಹೋದಲ್ಲಿ ಮಗಧನ ರಾಜಕಾರ್ಯದಲಿ ಆಡಲಜೀಯೆ (ಕುವ್ಯಾಸ. 
೧೦-೨೦) ; ನೋಡಿದನು ಕಾರುಣ್ಯ ದೃಷ್ಟಿಯಲೋಡುಕುಳಿಗಳನಂಜ 
ಬೇಡೆಂದಭಯವನು ಕೊಡುತ (ನಿಭಾಗ. ೩-೮-೪೬). ಓಿಡುಗುಳಿ: 
೨. (ಸ್ಮಾಂಡರ್‌). [ಓಡು + -ಕುಳ್ಳಿ) 


ಓಡುಕುಳಿತನ (ನಾ). ೧. ಓಡುವುಜೇ .ಸ್ವಭಾವವಾಗಿರುವಿಕೆ. 


೨: (ಆಲಂ) ಹೇಡಿತನ: ವರವನಿತ್ತೋಡಿದನ ಮಾತನು ನಿರುತ 
ವೀಕ್ಷಿಸಬಹುದು ಪರಮೇಶ್ವರನು ಗಡ ತನಗೋಡುಕುಳಿತನದಂಗವೇಕೆಂದ 
(ನಿಭಾಗ. ೧೦-೯೧-೨೯). [ಓಡುಕುಳಿ + -ತನ] 


ಓಡುಗರತಿ (ನಾ). ಓಡಿಹೋದ ಗರತಿ: ದೆಸೆದೆಸೆಗೆ ಕಾರ್ಬೊಗೆ ಮೂಡಿ 


ಮುಸುಕಿಮದವನಿಯಂಬರ ಕೂಡೆ.ಸೀಕರಿಯಾಯ್ತು ನಡನಡ ನಡುಗಿದರು 
ಸುರರು ಓಡುಗರತಿಯ ಮಗನು ತನ್ನನು ಕಾಡುವಂತಾಯ್ತಿವನ ಬಲುಹನು 
ನೋಡುವೆನು (ನಿಭಾಗ. ೭-೭-೭). [ಓಡು + ಗರತಿ] 


ಓಡುಗಲ್ಲು (ನಾ). ಬಂಡೆಗಲ್ಲು; ಒಡ್ಡುಗಲ್ಲು : ಮದಕರಿ ಘಟಾವಳಿ 


ಯೋಡುಗಲ್ಲಿನ ತುರಗಚಯ ತೆರೆಯ ವರ ವರೂಥವ್ರಜದ ಸುಳಿಗಳ 
(ಕೋಗಯ. ೨೦-೪). ನ ಇದು "ಒಡ್ಡುಂಗಲ್‌? ಶಬ್ದದ ಅಪಪಾಠವಿರ 
ಬಹುಚೆ? ಓಡು? + ಕಲ್ಲು (ಆ ಕಲ್ಮ್‌)] 


ಸಿಡುಗುಳಿ "ಓಡುಕುಳಿ” ನೋ. 


ಓಡುಗೆಯ್ಯ 


ಓಡುಗೆಯ್ಯ (ನಾ). ಕೈಯಲ್ಲಿ ತಲೆಯೋಡನ್ನು ಹಿಡಿದವನು; 
ಕಪಾಲಪಾಣಿ; ಶಿವ: ಓಡುಗೆಯ್ಮನ ಶಕುತಿಯೊಳವರಿರುವನ್ನ ಪಾಡೆಂ 
ಬುದೆನಗೆ ಕಾಣಿಸಿತು (ಮೋಹತ. ೩೭-೫೩). 

ಸಓಡ್ಯು * ಕೆಯಾ + -ಅ,] 

ಓಡುಬಿಲ (ನಾ). ಒಡೆದ ಹೆಂಚು: ಜಂಗಮ ವಿರಹಿತ ಲಿಂಗಾರ್ಚನೆ 
ಓಡುಬಿಲಲೆಆ್‌ದ [ನಾಕಾಂ ಓಡುಬಲಲೆಆದ, ಒಡದ ಭಾಜನದಲ್ಲೆಜದೆ 
ಓಡಲ್ಲೆಆಕೆದ, ವಡಬನಲ್ಲೆ ಜದ, ವಡಬಿಲ್ಲಿದಲ್ಲೆಜದ] ಜಲದಂತೆ (ಬಸ ವ. 
೩೯೭). (2. ! ತೆಲು, ಓಡುಬಿಳ್ಗ - ಹೆಂಡು] 

ಓಡುಭಾಗ (ನಾ). ಮುದ್ರಣ ಯಂತ್ರದಲ್ಲಿ ಒಂದು ಸಲಕರಣೆ; 
“ಚಾಲಕಭಾಗ? (೦೩೯೧೬. ಇಂಕನಿ): ಆಡ್ಚುಮೊಳೆಗಳ ಫಾರಂ ಅನ್ನು 
ಹಿಂದೆ ಮುಂದೆ ಜರುಗಿಸಲು ಸಹಾಯವಾಗುವಂತೆ ಓಡುಭಾಗವನ್ನು 
(ಕ್ಕಾರೇಜ್‌) ಸೇರಿಸಲಾಯಿತು (ಮುದ್ರಕ. ೮೭). 

[ಓಡು * ಭಾಗ] 

ಓಡುಮಾಡು (ಕ್ರಿ). ಕೀಳಾಗಿ ಭಾವಿಸು; ಅನಮಾನ ಪಡಿಸು: 
ಜಯವರ್ಮಾಧೀಶನಾಸ್ಕಾ ನದೊಳವಯವದಿಂದೆನ್ನನಂದೋಡುಮಾಡಿರ್ದ 
ಯತೀಶಾಂಭೋಜ ಸೂರ್ಯಂಗಳನಳಪಡೆ ನಾನಾ ಪ್ರಕಾರಂಗಳಿಂ 
ಸಂಶಯಮೇಕಿನ್ನಣ್ಣ ನಾಂ ಕೊ ಲ್ಲದೊ.ಡೆ 'ಮನುಜನೇ (ಧರ್ಮಾಮೃ. 
೯-೧೩೮); ಓಡುಮಾಡಿದಳೆನ್ನ ನೀ ನಾಡಾಡಿಯವನೆಂದೇ ವಿಭಾಡಿಸಿ 
(ನಿಧಾಗ. ೭-೯-೨೪). [ಓಡ್ಕು *- ಮಾಡು] 

ಓಡುಹುಳು (ನಾ). ಕಸಕಡ್ಡಿಗಳಲ್ಲಿರುವ ಒಂದು ಜಾತಿಯ ಹುಳು; 
ಸಗಣಿಹುಳು: ಹಲಸಿನ ತರಗಿನ ನಡುವೆ ಬಿದ್ದಿದ್ದ ಒಂದು ಸೆಗಣಿ 
ಮುದ್ದೆಯಿಂದೆ ಒಂದು ಓಡುಹುಳು ಸಣ್ಣದೊಂದು ಉಂಡೆಯನ್ನು ರಚಿಸಿ 
(ಮಲೆಮ. ೫೬). [ಓಡ್ಯು + ಹುಳ್ಳು (ಆ ಪುಟು) 

ಓಡೆ, (ನಾ). ೧.ಬಾವಿಯ ಒಳಭಾಗದ ಗೋಡೆಯನ್ನು ಕಟ್ಟಲು ಉಪ 
ಯೋಗಿಸುವ ಸುಟ್ಟ ಮಣ್ಣಿನ ವರ್ತುಳ, ಬಿಲ್ಲೆ. "ಓಡೆಬಾವಿ? 
ಪರಾ. ೨. ದವಸಧಾನ್ಯಗಳನ್ನು ತುಂಬಿಡಲು ಬಳಸುವ 'ದೊಡ್ಡ 
ಮಣ್ಣಿನ ಪಾತ್ರೆ; ರಂಜಣಿಗೆ: ಎರಡು.ಓಡೆ ಬತ್ತ (ರೂಢಿ). "ವಾಡೆ? 
ಪರಾ. , [ದೇ. ॥ ಶಮಿ. ಉಕ್ಕಿ ; ತೆಲು. ಒಣ] 

ಓಡ್ಕೆ "ಓಡ? ನೋ. 

ಓಡ್ಕೆ (ನಾ). ಒಂದು ಜಾತಿಯ ಸಸ್ಯ: 
ಡೆಯಕ್ಕುಂ ೫ (ಮಂಗರಾ. ೪೦-೩೨) [1] 

ಓಡ್ಗೆ (ನಾ). ಅರಮನೆ (ಸ್ಕಾಂಡರ್‌).. [“- ಮರಾ. ವಾಡಾ] 

ಓಡೆಬಾವಿ (ನಾ). ಓಡೆಗಳಿಂದ ರಚಿಸಿದ ಬಾವಿ; ಬಳೆಬಾವಿ: ಮನೆಗೆ 
ಒಂದು ಓಡೆಬಾವಿ (ರೂಢಿ). [ಓಡೈೆ + ಬಾವಿ) 

ಓಡ್ರ (ನಾ). ೧. ಒಡಿಸ್ಸಾ ರಾಜ್ಯದ ಉತ್ತರ ಭಾಗ. ೨. ಅಲ್ಲಿ 
ವಾಸವಾಗಿರುವ ಜನ. [ಸಂ.] 

ಓಡ್ರಪುಷ್ಪ (ನಾ). ದಾಸವಾಳದ ಹೂ, ಗಿಡ. [ಸೆಂ.] 

-ಓಣ (ಪ್ರ). ಒಂದು ಕೃದಂತ ಪ್ರತ್ಯಯ: ಅವುಗಳಿಂದ ಅದನ್ನು ನಿಲ್ಲಿ 
ಸೋಣವಾಗದು (ಮುಂಬಯಿ. ೪-೧೦೦) ; ತಾವು ಇಲ್ಲಿ ಬಂದು ಇಳು 
ಕೊಂಬೋಣವಾಯಿತು (ಮುಂಬಯಿ. ೪-೧೫೨) ; ಸುಮ್ಮನೇ ಇರೋಣ 
ವಾಗದೆ (ನಖುಂಬಯಿ. ೫-೬೨). [< -ವಣ] 

ಓಣಂ (ನಾ). ಶ್ರಾವಣಮಾಸದ ಒಂದು ಹಬ್ಬ. "ಓಣಂಹೆಬ್ಬ? 
ಪರಾ. _ -[«- ಮಲ. ಓಣಂ, / ಸೆಂ. ಶ್ರಾವಣ) 

ಓಣಂಹಬ್ಬ (ನಾ). ಶ್ರಾವಣಮಾಸದಲ್ಲಿ ಕೇರಳದವರು ಆಚರಿಸುವ 
ಹಬ್ಬ: ಆ ವರ್ಷ ಓಣಂಹಬ್ಬದ ಹೊತ್ತಿಗೆ ಚಿರುಳಂಡನ ಮದುವೆಯೂ 
ಆಯಿತು (ಚಿರಸ್ಕೃ. ೧೯೭), [ಓಣಂ + ಹಬ್ಬ (ಆ ಸರ್ಬ)) 


*ಓಡೆಯೆನೆ ಸೆ[ಪಾಠಾಂ. ಸ] 


೧೨೯೯ 


25 


ಓತಿಕಾಟಿ 


ಓಕೆ (ನಾ). ೧. ಸಾಲು; ಶ್ರೇಣಿ: ಪಡುವಲು ತೆಂಕಮುನ್ಹಾಗಿ ನಡೆದ 
ಪೂರ್ವ್ವದ ಓಣಿಯಿಂ ನಿಮಿರ್ದ್ದ್ವಂ ಕಡೆಯ ಚಿಕ್ಕ ಕೊಳನ ಮೇರೆ (ಎಕ. 
೪21, ಶಿಕಾರಿ ೩೨೩-೨೧; 1046); ಬಡಗಲು ಪಜುಗೊಲ ಪೊಳೆಗೆ 
ಪೋಪ ಓಣಿ (ಹೈಲಸಿ, ೪, ೭-೨೯; 1088) ; ಮೂಡಲು ಓಣಿಯ ಬಟ್ಟಿಯೇ 
ಮೇರೆ (ಸೌಇಇ, 21-11, ೧೪೦-೩೩ ; 1097); ಮರಳನ್ನು ಹರಡಿ ಓಣಿ 
ಓಣಿಯಾಗಿ ಮಾಡಿರಿಸುವರು (ಬಾಲಪ್ರ. 1, ೫೩೧). ೨. ಕೇರಿ; ಗಲ್ಲಿ; 
ಬೀದಿ : ದಾರಿಯೊಳಿಡುಕುಟೊಳೋಣಿಯೊಳಾರವೆಗಳ ತಳದೊಳ್‌ 
(ಗರಿಕ,. ೪-೮೩) | ಕಂತುರಾಣಿಯ . .. ಓಣಿಯೊಳ್‌ ಮೆಜಕಿಸುತ ಕರ 
ಕೊಂಡು ಬಂದಾಗ (ಮೋಹತ. ೧೦-೧೦) ; ಓಣಿಗೊಂದು ಗುಡಿಗಳಿಲ್ಲನೆ ? 
(ಹಬ್ಬಿಬ. ೨೧); ತೆಂಗಿನಕಾಯಿಯನ್ನು. , .ಓಣಿಯವರಿಗೆಲ್ಲ ಮುಟ್ಟಸಿದರು 
(ರಂಗರೋ. ೧೧). ೩. ಹಳ್ಳ; ಕೊರಕಲು. "ಓಣಿಯೋಗು? ಪರಾ. 
(ದೇ. ॥ ತುಳು. ಕೊಡ. ಓಣಿ; ತೆಲು. ಓಣಿಕಟ್ಟು ಎ ಕತ್ತಲೆ 
ತುಂಬಿದ ಓಣಿ, ಕಣಿವೆ] 
ಓಣಿಯೋಗು (ಕ್ರಿ). ಹಳ್ಳಬೀಳು; ಕೊರಕಲುಬೀಳು: ಅಂತು ಚಕ್ಸ 
ಹತಿಯಿಂದೋಣಿಯೋ [ಸಾಠಾಂ. ವೋ]ದ ರಣಕ್ಷೋಣಿಯನಕ್ಷೂಣ ದಾಣ 
ಘಾತದಿಂ ಹತಮಾದೆ ಹಯದ ಸಾರಥಿಗಳ (ಪಾರ್ಶ್ವಪು. ೩-೧೨೧ ವ). 
[ಓಣಿ + ಪೋಗ್ಕು) 
ಓತ್ತ (ನಾ). ಓದು; ಪಠನ: ಏತಕ್ಕೆ ಏತಂ; ಓದಿಂಗೆ ಓತೆಂ (ಶಮದ. 
೨೦೯ ಪ್ರಯೋ) ; ಪುಸಿಯೋತದ ಮಾತಿನೊಂದು ಭೇತಿಯಿಂ ಮಾತೆಯಂ 
ತೋಟದೆಂ (ರಾಮಾ ಶ್ವ. ೬೫-೧೦); ಇಲ್ಲಿ ಅಟಗಾರರಿಗೆ ಆಟವಿದೆ; 
ಅಭ್ಯಾಸಿಗಳಿಗೆ ಓತವಿದೆ (ಪತ್ರಿಕಾ. ೧), [ಓದು, + -ತ್ಯ] 
ಓತ್ಸೆ (ನಾ). ಮಗ್ಗದ ಹಾಸು: “ಎಲೌ ಗಾರ್ಗಿಯೆ, ಈ ಅಕ್ಷರದಲ್ಲಿಯೇ 
ಆಕಾಶವು ಓತವಾಗಿಯೂ ಫ್ರೋತವಾಗಿಯೂ ಇರುತ್ತದೆ? (ಬ್ರ ಹ್ಮ ಭಾ. 
೫೬೧). [Ao.] 
ಓತ್ಕ "ಓ? ಪರಾ. 
ಓತಪ್ರೋತ (ಗು). ೧. ಹಾಸು ಹೊಕ್ಕಾದ; ಎಲ್ಲ ಕಡೆಗೆ ವ್ಯಾಪಿಸಿದ: 
ಸತ್ವರಜಸ್ತಮ ಮೂರುಗುಣವು . . . ಎತ್ತೆತ್ತಲೋತಪ್ರೋ ತಾಗಿ ಆ ಬ್ರಹ್ಮ 
ಸ್ತಂಭ ಪರಿಯಂತವಾಗಿ (ಪ್ರಸಭಾ, ೫೭-೧೩); ಆ ಸ್ಥಿರತತ್ತ್ವವು ಜ್ಞಾನ 
ಧಾರೆಗಳಲ್ಲಿ ಓತಪ್ರೋತವಾಗಿ ಹಾಸುಹೊಕ್ಕಿನಂತೆ ಹೊಂದಿಕೊಂಡಿರುತ್ತದೆ 
(ಜೀವಾತ್ಮ ೪೩) ; ಮಾತುಗಳಂತೂ -ದೇಸಿಯಿಂದ ಓತಪ್ರೋತವಾಗಿವೆ 
(ತವನಿ. ೬೬). (ನಾ). ೨. ಹಾಸುಹೊಕ್ಳು; ಎಲ್ಲ ಕಡೆಗೆ ಹೆಣೆದು 
ಕೊಂಡದ್ದು : 'ತಿಳಿಯಲೋತಪ್ರೋತದಲಿ ನಿಷ್ಕಳವೆ ಸಕಳವೆಯಾಗಿ: 
`ವಿಶ್ವದೊಳೊಳಗುಹೊಣಗಾನಲ್ಲದಿಲ್ಲೆಲೆ ಪಾರ್ಥ ಕೇಳೆಂದ (ಕುವ್ಯಾದ್ರ್ರೋ. 
೩-೭೦). ೩. ಸರಾಸರಿ. ೪. ನಿರಂತರ: ಮಳೆ ಓತಪ್ರೋತವಾಗಿ 
ಸುರಿಯುತ್ತಿದೆ (ರೂಢಿ). 
ಓತಪ್ರೋತಕಡಿಪ್ರಮಾಣ - ಸರಾಸರಿ ಲೆಕ್ಕ... [ಸಂ] 
ಓತಾರಿ (ನಾ). ಒಂದು ಜಾತಿ; ಕಂಚುಗಾರ ಜಾತಿ; ಎರಕಹೊಯ್ಯು 
ವವನು: ಕಂಚುಗಾರರು - ಬೆಳಗಾನೀ ಜಿಲ್ಲೆಯಲ್ಲಿ ಓತಾರಿಯೆಂಬ 
ಜಾತಿಯವರು ಯೆರಕುಹೊಯ್ದು ಮೂರ್ತಿಗಳನ್ನೂ-ಕಂಚಿನ ಕಾಲುಂಗುರೆ 
ಗಳನ್ನೂ ಮಾಡುತ್ತಾರೆ (ಕಛಾಗೆ. ೧೫೫). 
[4- ಮರಾ. ಓತಾರೀ] 
ಓತಿ "ಓಂತಿ' ನೋ. 
ಓತಿ (ನಾ). ಓಂದು ಬಗೆ ಹುಣ್ಣು ೫ (ಪ್ರಭಣ್ಣ). | 
[?. 1 ತುಳು. ಓಂತಿಕುತ್ತ ನ ಮುಖ ಊದಿಕೊಳ್ಳುವ ಒಂದು ಬಗೆಯ 
ಕೋಗ] 
ಸಿತಿಕಾಭಿ "ಓತಿಕೇತ? ನೋ, 


ಓತಿಳೇತ 


ಓತಿಕೇತ, ಓತಿಕಾಟ್ರ ಓತೀಕಾಟ (ನಾ). ಹಲ್ಲಿಯಜಾತಿಗೆ ಸೇರಿದೆ 
ಉಡುವಿನಂಶಹ ಒಂದು ಪ್ರಾಣಿ; ಸರಟ; ಓತಿಕ್ಯಾತ; ಹೆಂಟಿ 
ಗೊದ್ದ: ಜೇಲಿ ಮೇಲೆ ಒಂದು ಓತಿಕೇತ ನೋಡಿದೆ (ರೂಢಿ). ಓತಿಕಾಟಿ: 
ಓತಿಕಾಟಕ್ಕೆ ಬೇಲಿ ಸಾಕ್ಷಿ (ಗಾದೆ). ಓತೀಕಾಟಿ; ಓತೀಕಾಟದಂಥಾ 
ದ್ಧೊಂದು ಪ್ರಾಣಿಯು ಸು. ೧೨ ಫೂಟು ಎತ್ತರವುಂಟು (ಮುಂಬಯಿ. 
_ ೬-೨೫೯); ಇಬ್ಬರು ಗೃಹಸ್ಥರು * «ಎ ಓಿತೀಕಾಟದ ಬಣ್ಣವು ಎಂಥಾದ್ದಿರು 
ತ್ತದೆಂಬುದನ್ನು ಕುರಿತು. ತಮ್ಮತನ್ಮೊಳಗೆ ಬಹಳ :ವಿವಾದ ಮಾಡಿದರು 
(ರಾಪಹಂ. ೩೦). [ಓತ್ಕಿ + ಕೇತ್ಯ. ! ಕೊಡ. ಓತಿಕೇತೇ) 
ಓತೀಕಾಟ "ಓತಿಕೇತ' ನೋ. 
ಹತ್ತು, (ಕ್ರಿ). ಸಾಲಾಗಿರಿಸು; ಪೇರಿಸು: ಪುಸ್ತಕಗಳನ್ನು ಓತುಬಿಡು 
(ರೂಢಿ), [< ಒತ್ತು; 7] 
ಓತ್ಕು (ನಾ). ೧. ಓದಿದ್ದು; ಅಧ್ಯಯನ ಮಾಡಿದ್ದು. ೨. ವೇದ: 
“ಓತು [ಪಾಕಾಂ. ದು], ಪಟಿವಾತು, ಬೇದಂ, ಸುತಿ- ಈ ೪ ವೇದಂ” 
(ಜೇ. ॥ ತಮಿ. ಮಲ. ಓತ್ತು] 
ಓತ್ಕು (ನಾ). ಬೆಕ್ಕು; ಮಾರ್ಜಾಲ: “ಮಾರ್ಜಾಲಂ ಬಿಡಾಲಮಾಖು 
ದ್ವಿಷಂ ಪುಸದಂಶಮೋತುವೆನೆ ಬೆಕ್ಕೆ ನಿಕ್ಕುಂ? (ಮಂಗರಾ. ೪೯-೧೧); 
ಕಟ್ಟಳ್ಳರಿಂ ಸಾಕಿದರಗಿಳಿಯನೋತುವಿನ ಬಾಯ್ದಾವವೋಲ್‌' (ಶೇಷರಾ. 
೨೪-೪೯). [ಸಂ.] 
ಓತು "ಓ' ಪರಾ. 
ಓತ್ವೆ (ನಾ). - ಓಕಾರ: ನೆಗಲ್ಹಿರ್ದ ರೇಫ ಜಲನಾಂತೆ ಗಾಂತ ಸಾಂತೋತ್ವ 
ದಿದಿರ ವತ್ವಂ ಪತ್ವಂ ಪುಗುಗುಂ (ಶಮದ. ೨೩೨). [ಸಂ.] 
ಓದಕ್ಕಿ (ನಾ). ಜೀರಿಗೆ ಜಾತಿಯ ಒಂದು ಬೀಜ; ಅಜಮೋದ: 
ಹಿಂಗು ೧ ತೊಲ, ಕರಿಮೆಣಸಿನ ಪುಡಿ ॥ ತೊಲ, ಶುಂಠಿ ಪುಡಿ ೧ ತೊಲ, 
ಓದಕ್ಕಿ (ಓಮ) ೧ ತೊಲ - ಇವುಗಳನ್ನು ಅರ್ಧಸೇರು ನೀರಿನಲ್ಲಿ ಮಿಶ್ರ 
ಮಾಡಿ ಕುಡಿಸುವುದು (ಗ್ರಾಮಾಕ. ೧೩೮). [?* ಆಕ್ಮಿ] 
ಓದನ (ನಾ). ಅನ್ನ; “ಕೂರಮನ್ನಂ ಭಕ್ತೆ ಮೋದನಂ ಬಿಸ್ಸಮಾಹಾಕಿ 
ಮಶನಂ ಬಲಿಯೆನಲೈ ವೋಗರಮಕ್ಕುಗ (ಮಂಗರಾ. ೩೩-೧); ಆಯು 
ವಿಲ್ಲದೆಂಗುಂತುಮೋದೆನಂ ನಂಜಲ್ತೇ (ನೇಮಿಷ, ೧೪-೭೮). [ಸಂ.] 
ಓದರೆ (ನಾ). (ಉಕ) ಅಂಚು (?).: ಒಂದು ಮುಂಗುಲಿ ಆ ಹೊಲದ 
. ಒಡ್ಡಿನ ಓದರೆಗುಂಟಿ ಸಾಗಿತ್ತು (ಬನಸಿ. ೧೧೪). .] 
ಓದಾಟ (ನಾ). ಓದು; ಓದುವಿಕೆ. [ದ್ದು + ಅಟ] 
ಓದಾಣಿಕೆ (ನಾ). ಓದುವಿಕೆ: ಸವಿತ್ರಗ್ರಂಥಗಳ ಓದಾಣಿಕೆಯೇ ಮಹಾಪ 
ರಾಧವೆಂದು ಸಮರ್ಥಿಸಿ ಪಂಥಾಭಿಮಾನಿಯೊಬ್ಬನನ್ನು ದಂಡನೆಗೆ ಗುರಿ 
ಪಡಿಸಿದ ಮತ್ತೊಬ್ಬ ನಕೀಲನನ್ನು ನಾನು ಬಲ್ಲೆ (ಪುನರು. ೪೩೧). 
[ಓದುವಣ್ಯ + -ಇಕೆ) 
ಓದಾಳಿ (ನಾ). ಓದುವ ಅಭ್ಯಾಸವುಳ್ಳವನು; ಪಾಠಕ; ಓದುಗಾರ; 
ವ್ಯಾಸಂಗಶೀಲ: *ವೇದಂಗಳನಿತಆಕೊಳಮಿವನೋದಾಳಿಯೆನಿಪ್ಪನಜಕಿ 
ಗನೂಚಾನನವಂ? (ವಸ್ತುಕೋ. ೫೮-೩೯); ಓದಾಳಿಯೆಂದು ಪಾಠಕಂ 
(ಕಶಸಾ. ೧೬೭-೩೨೯) ; ಸದ್ವಿಟಂ ಸೊಮ್ಮನಜಕಿಗೆವೋದಾಳಿಯಂತೆ (ಮದತಿ. 
೧೦-೭೬); ಮಾಜಾಳಿಯುಮೋದಾಳಿಯುಮೇಜಾಳಿಯುಮಪ್ಪನಾಗಿ ಪಡೆ 
ಪಾಳಿಯೆ ಕೇಳ್‌ (ಕಾವ್ಯಾವ. ೩೫೩); ಬೊಮ್ಮವೊರದವರ್‌ ಓದಾಳಿ ಪಾರ್ವ 
ಕೆಂಡೊಲ್ಹು (ಚಿಕವಂ. ೪೬-೭) ; ಕಿರಿಯರಾದ ನೀಲಕಂಠೆರು ಓದಾಳಿಗಳು 
(ಬೆಟ್ಟ ಹೊ. ೩). [ಓದು + -ಆಳ್ಕಿ) 
ಓದಾಳಿತನ (ನಾ). ವ್ಯಾಸಂಗಶೀಲತೆ; ಓದು ಗಾರಿಕೆ: ಅರ್ಥಾನು 
ಗುಣಮಾಗಿ ಧ್ವನಿಯೊಳ್‌ ಮೆಲ್ಬು ಬಲ್ಬು ನುಣ್ರು ಬಿಣ್ಬುಗಳಂ ಸಮನಿಸು 
ವೋದಾಳಿತನದೋಜೆಯುಂ (ಚಿಕವಂ, ೧೫೬-೫). [ಓದಾಳಿ * -ತನ] 


(ಕಶಸಾ, ೧೨-೨೪೨), 


೧೩೦೦ 


3 


20 


25 


40 


48 


ಓದ್ದು 


ಓದಿಕೆ (ನಾ). - ಓದ್ದು೧ಿ: ಓದಿಕೆಗಳ್‌, ಓದುಗಳ್‌ (ಶಬ್ದಾನು. ೫೬೯ 
ಪ್ರಯೋ). [ಓದು + -ಇಕೆ) 

ಓದಿಕೆವೇಳ್‌ (ಕ್ರಿ). ಓದಿಹೇಳು: (ನಿಡುವಜ್ಞಿಗಳಿಂದ ಹೋಗಿ, ತುಂಗ 
ರಾಯನ ಸಡಿಲ್ವಿಡಿಯಿಂದ ಓಲೆಯನ್ನು ಕೊಂಡು, ಓಿದಿಕೆವೇಳ್ವನು) 
(ಬೆಟ್ಟ ಅ. ೨೧೨-೧೧). [ಓದಿಕೆ + ಪೇಳ್‌ (ಆ ಪೇಆಕ್‌)] 

ಓದಿಸು (ಕ್ರಿ). ೧. ಓದು ಕಲಿಸು: ವಿದ್ಯಾಭ್ಯಾಸಮಾಡಿಸು; ಹೇಳಿ 
ಕೊಡು: “ಓದಿಸು - ಶಾಸ್ತ್ರಶಿಕ್ಷಾಯಾಂ? (ಶಮಧಧಾ); ಉಪಾಧ್ಯಾ 
ಯಂಗೆ ಕಟಮೆಯ ಕೂಯಿಂ ತುಪ್ಪಮುಂ ತೊನೆಯುಮನುಣಲ್ಯೊಟ್ಟು 
ಕುಮಾರನನೋದಿಸುಗೆಂದೋಲೆಯನಟ್ಟದೊಡೆ (ವಡ್ಡಾರಾ. ೭೫-೧೫); 
ಮುನಿಜನದೋದಿಸಿದೋಜೆಯೊಳನುವದಿಪುದು (ಆದಿಪು. ೧-೧೪); 
ಮತ್ತನಯರ್ಕಳನೋದಿಸೆ ಮತ್ತಿ ವನಕ್ಣೇಶದಿಂ ಶ್ರುತಿ ಸ್ಮೃತಿ ಶಾಸ್ತ್ರೋ 
ಪಾತ್ತೆ ಮುಖನಾಗೆ (ಶಾಂತಿಪು. ೬-೬೩) ; ಸುರಗುರುವಿಂದಲೋದಿಸಿ ಕಂದ 
ನನು ಜಮದಗ್ನಿರಾಯನ ಮಂದಿರಕೆ ಪರುಠವಿಸಿ (ಕುವ್ಕಾಆ, ೧೨-೪೨). 
೨. ಓದುವಂತೆ ಮಾಡು: ಓದಿಸಿದನೋಲೆಯನು (ಸಾಳ್ವಭಾ.' ೮-೮೦). 
೩. ಶುಭಪ್ರಸಂಗದಲ್ಲಿ ಕಾಣಿಕೆ ಅಥವಾ ಉಡುಗೊರೆಯಾಗಿ 
ಕೊಡು, ಒಪ್ಪಿಸು: ನನ್ನ ಮದುವೇಲಿ ನೀನು ಓದಿಸಿದ್ದು ಕಣೆ ಇದು 
(ಅನ್ನಾವ. ೭೨). ೪. ನೈವೇದ್ಯವಾಗಿ ಕೊಡು : ಬಾಬಯ್ಯ ನಿಗೆ ಸಕ್ಕರೆ 
ಓದಿಸಿಕೊಂಡು ಬಾ (ರೂಢಿ). 

ಓದಿಸಿಕೊಳ್‌ -೧, ಹೇಳಿಸಿಕೊಳ್ಳು : ಪರಿ ಪರಿಯ ಬಿರುದಿನಂಕ 

ಮಾಲೆಯನೋದಿಸಿಕೊಳುತ ಓಲಗವೆಂಗಳು ಬರುತಿದ್ದರು (ಭರಚ. 
೪೭-೪೮). ೨. ಒಸ್ಪಿಸಿಕೊಳ್ಳು ; ಸ್ಪೀಕಾರಮಾಡು : ಮಹಾಸ್ವಾಮಿ 
ಗಳು ನಜರನ್ನು ಓದಿಸಿಕೊಂಡರು (ರೂಢಿ). ಓದಿಸುವಾಶ - ಕಲಿಸು 
ವವನು; ಉಪಾಧ್ಯಾಯ : “ಅಧ್ಯಾಪಕ ಉಪಾಧ್ಯಾಯಃ - ಈ ೨ 
ಓದಿಸುವಾತಂ” (ಹಲಾಯು. ೬೬-೨೪೬). [ಓದು + -ಇಸ್ಕು] 

ಓದು; (ಕ್ರಿ). ೧. ಪಠನ ಮಾಡು; ಉಚ್ಚರಿಸು; ನುಡಿ; ಹೇಳು: 
*ಓದು- ಪಠನೇ? (ಶಮಧಾ); ಕಲ್ತೊಡನೋದುವುವಲ್ತೆ ಗಿಳಿಗಳುಂ 
ಪುರುಳಿಗಳುಂ (ಕವಿರಾ. ೧-೧೦) ; ಇರುಳುಂ ಪ ಗಲುಮೊ ೀದುತ್ತ 
ಮಿರಿಮೆಂದು ಕಲ್ಪಿಸಿದೊಡವರುಮಿರುಳುಂ ಪಗಲುಮೋದುತ್ತಿರೆ(ವಡ್ಡಾರಾ. 
೮೨-೩) ; ನಾಲ್ಕು 0 ಲಾವಗೆಗಳಗ್ನಿಸೂಕ್ತಂಗಳನೋದುತ್ತುಮದಿರದಿ 
ದಿರಂಬರೆ (ಪಂಪಭಾ. ೫-೧೦೦ ವ); ಟಿಲಿಮಿಲಿಯೆಂದೋದುವ ಗಿಳಿಗಳಿರಾ 
ನೀವು ಕಾಣಿರೇ (ಮಹಾದೇ. ಬ. ೩೩-೭೩); ಆರಸುಮಕ್ಕಳ ಮುಂದೆ ಓದಿ 
ಮೆಚ್ಚಂ ಕೊಳ್ಳಕ್ಕರಿಗರಬ್ಬರದೊಳಂ (ಕಬ್ಬಿ ಕಾ. ೪೪). ೨. ಅಭ್ಯಾಸ 
ಮಾಡು ; ವ್ಯಾಸಂಗಮಾಡು; ಕಲಿ: ಮಕದಲೋದುನ ವಿದ್ಯಾರ್ಶ್ಮಿ 
ತಪೋಧನರ್ಗ್ಗಂ ವಿದ್ಯಾರ್ತ್ಮಿ ಮಾಣಿಯರ್ಗ್ಗಂ ಬಿಟ್ಟ ಗಲಕ್ಷಿ (ಎಕ. ೫1, 
ಚಿತ್ರದು. ೭೭-೧೨; 9೪); ನಾ ಮೆಲ್ಲಮೊಂದೆ ಗರುಡಿಯೊಳೋದಿದ 
ಮಾನಸಕರೆವು (ಪಂಪಭಾ. ೯-೪೮ ವ); ಎನಿತೋದನೋದಿಯುಂ ಮನದನಿತೆ 
ವಲಂ ಬುದ್ಧಿ ಯಕ್ಕುಂ(ಪಂಚತಂ. ೧೭-೧೫); ಓದಿದವನು ಭೇದ ತಿಳಿದಾನು ` 
(ಗಾದೆ). 

ಓದಲಿಕ್ಕು- ಓದಲು ಕಲಿಸು; ಅಧ್ಯ ಯ ನ ಮಾಡಿಸು: ಓದ 

ಲಿಕ್ಕಿದೊಡೋದುವನು ಮಾಣಿಯರಿಂಗೆ ಬೋಧಾರ್ಹನ ಸುಶಿಕ್ಷೆಯಲಿ 
(ಮೋಹತ. ೧೭-೭೮). ಓದಲಿಡು ಎ ಓದಲಿಕ್ಳು : ಸರ್ವವಿದ್ಯೆ ಸಂಜನಿಪ 
ವೋಲ್‌ ವೋದಲಿಟ್ಟು ಮುದಮೊಂದಿರೆ ಕಲ್ತರೆನೂನನಿದ್ಶೆ ಯಂ (ರಾಜಕೇ. 
೪-೭೬). ಓದಲವ ವ ವಿದ್ಯಾವಂತ; ತಿಳಿದವನು : ಓದಜಕಿವರ ಪೇಲ್ಮ 
ನೋಂಪಿಗಳನೊರ್ಮೆ ಪಲರ್ಮೆಯುಂ... ನಮೆದೆರ್‌ (ಪಂಪಭಾ.೧-೧೩೫). 
ಓದಿದರ್‌ - ಓದಿದವರು; ವಾಚಕರು: ಫೊಸವೇಟಿದಲಂಪುಗಳೆಲ್ಲ 
ಮೋದಿದರ್ಗಿದಣನುಯಾಯಿಗಳ್ಳೆ ಸೆವುದಾರಗುಣಂ.. (ಪಂಪಭಾ. ೧೪-೬೩). 


ಓದು 


ಓದುವರ್‌ -( ಶಿವಾಲಯಗಳಲ್ಲಿ) ಸ್ತೋತ್ರಗಳನ್ನು ಹಾಡುವವರು: 
ಶಿವದೇವಾಲಯದಲ್ಲಿ ತೇವಾರೆಗಳನ್ನು ಹಾಡು ವ ಓದುವರ್‌ಗಳಿಗೂ 
ವೈಷ್ಣವ ದೇವಾಲಯಗಳಲ್ಲಿ ಆರೈಯರ್‌ಗಳಿಗೂ ಹೆಡ್ಚು ಮಾನ್ಯತೆ ಇದೆ 
(ಸಂಗೀಚಂ. ೧೯೨). 
[ದೇ. ॥ ತಮಿ. ಓದು, ಓದಿ; ಮಲ. ತುಳು. ಓದು; ಕೊಡ. 

ಓದ್‌, ಓದಿ] 

ಓದು (ನಾ). ೧. ಓದುವಿಕೆ: ಓದು, ಓದುವುದು, ಓದಿಳೆ (ಶಬ್ದಾನು. 
೫೬೯ ಪ್ರಯೋ); ಹೀಗೆ ಮಂಜಕ್ಕನ ಓದು ಸಾಗಿತು (ಹಾಹುತ್ತ. ೬೩); 
ಅವನಿಗೆ ಓದು ಬರಹ ಬರುತ್ತದೆಯೇ? (ರೂಢಿ). ೨. ವಿದ್ಯೆ; ಜ್ಞ್ಯಾನ; 
ಶಾಸ್ತ್ರ: ಜಡಜನಮುಮೆಲ್ಲಮೋದಂ ತಡೆಯದೆ ಕಲ್ಲುಂ ಗುರೂಪದೇಶ 
ಕ್ರಮದಿಂ (ಕವಿರಾ. ೧-೧೦); ನೀವಾವೋಯುಗಳೆಂ ಬಲ್ಲಿರ್‌ (ವಡ್ಡಾರಾ. 
೨-೨೧) ; ಓದದೋದಣಜಕಯದೆ ವಿದ್ದೆ ಸಲ್ಲದ ಚದುರ್‌ ನೆಜಕಿ ಕಲ್ಲದ ಕಲ್ಪಿ 
(ಪಂಪಭಾ. ೪-೯೫) ; ಮಾಣದೆ. ಚಿಂತಿಸದೋದುಂ ಪಲವಂ ಭಾವಿಸು 
ತಿರ್ಪನ ತಪಮುಮೊಪ್ಪಲಾರ್ಕುಮೆ (ಧರ್ಮಾಮೃ. ೨-೮೨); ಓದುಗಳೊಳ್‌ 
ವೃಕ್ಸಾಯುರ್ವೇದಮೆ ಜನನುತಂ (ಲೋಳೋಪ. ೬-೧) ;; ಜೋಯಿಸ 
ರೋದು ಹುಸಿಯಾಯ್ತು (ಕು ವ್ಯಾದ್ರೊೇ. ೧೯-೧೯) ; ವಾಣೀದೇವಿಗೆ 
ಯೋದಂ ಕಲಿಸುವ ಜತಿರಾಯನೆಸೆದನಲ್ಲಿ (ಜಯಕಾ. ೨-೨೬). 
೩. ವೇದ; “ಓದು [ಪಾಕಾಂ ತು], ಪಟವಾತು, ಬೇದಂ, ಸುತಿ-ಈ ೪ 
ವೇದಂ? (ಕಶಸಾ. ೧೨-೨೪೨) ; "ವೇದಂ ಬೇದಮೋದು ಸುತಿ ಪಟ 
ವಾತುಂ? (ಕವಿಕಂ. ೧೧೭). 

ಓದುಬರಹ - ಓದುವುದು ಮತ್ತು ಬರೆಯುವುದು: ಉಪಾಧ್ಯಾ 

ಯರು ನನಗೆ ಓದುಬರಹವನ್ನೂ ಗಣಿತವನ್ನೂ ಕಲಿಸಿದರು (ಕಸರಿ. ೧); 
ಗುರುವಾಗಿ ನಿಂತರು ತಂದೆಯ ಮನೆಯೊಳು ನಮುಗೋದುಬರಹವ ಕಲಿಸೆ 
(ಇಂಚಾಪ. ೧೪-೫೭). [೮.ಓದ್ಕು. / ತುಳು. ಓದಿಗೆ, ಓದು] 

ಓದುಂಗಾಅ, ಓದುಗಾರ, ಓದುಗಾಅ (ನಾ). ಓದುವವನು; 
ವ್ಯಾಸಂಗಮಾಡುವವನು; ವಿದ್ಯಾರ್ಥಿ: ಓದುಂಗಾಜಂ, ಜೂದುಂ 
ಗಾಜಂ (ಶಮದ. ೨೦೦ ಪ್ರಯೋ) ; ಜೂದುಂಗಾಅಂ, ಓದುಂಗಾಜಂ 
(ಶಬ್ದಾನು. ೩೮೪ ಪ್ರಯೋ). - ಓದುಗಾರ: ಆ ಹುಡುಗ ಒಳ್ಳೆಯ 
ಓದುಗಾರ (ರೂಢಿ). ಓದುಗಾಅ : ಪ್ರಜೆಗಳ್‌ ... ಓಜಗಾಅರಕ್ಕರಿಗ 
ಕೋದುಗಾಜರ್‌ ಸಂಗೀತ ಸಾಹಿತ್ಯ ನಿಪುಣರ್‌ (ಚಿಕವಂ. ೧೪೪-೨). 

[ಓದು + -ಗಾಜ (ಆ -ಕಾಜ)) 

ಓದುಕುಳಿ, ಓದು ಗುಳಿ: (ನಾ). ಓದುವ ಅಭ್ಯಾಸವುಳ್ಳವನು; 
ಪಾಠಕ; ಓದುಗಾರ; ವ್ಯಾಸಂಗಶೀಲ: ಓದುಕುಳಿಯಿಂ, ಬಂಡು 
ಣಿಯಿಂ (ಶಬ್ದಾನು. ೨೬೬ ಪ್ರಯೋ). ಓದುಗುಳಿ: “ಗೋಷ್ಠಿಗೆ 
ಹೊಂದದ, ಮಂದಿಯೊಡನೆ ಬೆರೆಯದ, ಕ್ರೀಡಾದಿಗಳಲ್ಲಿ ಆಸಕ್ತಿಯಿಲ್ಲದ, 
ಕೇವಲ ವ್ಯಾಸಂಗಮಗ್ನನಾದ ವಿದ್ಯಾರ್ಥಿ; ಓದಾಳಿ, ಓದುಗುಳಿ? 
(Smug. ಇಂಕನಿ). [ಓದ್ಯು + -ಕುಳ್ಳಿ) 

ಓದುಗ (ನಾ). ಓದುವ ವನು; ವಾಚಕ: ಸಾಧನೆಯಿಂದ ಬಂದ 
ಓದುಗ ಕಳನೇಆ ಕೈಯ ಮಜಕಿದಂತೆ' (ಮೋಳಿಮಾ: ನಿ೫೬-೫೮೭); 
ಓದುಗರ ಚಿತ್ತಚಾಂಚಲ್ಯವಾಗಬಾರದೆಂಬುದೇ ಅವರ ಉದ್ದೇಶವಿರಬೇಕು 
(ಗ್ರಂಥಾಲ. ೫) ; ಓದುಗನ ಪ್ರತಿಕ್ರಿಯೆಯ ಬಗೆಗೆ ಅವನು ಕುತೂಹಲಿ 
ಯಾಗದಿದ್ದರೆ ಬಲುಬೇಗನೆ ಬೇರುಸತ್ತ ಮರವಾಗುತ್ತಾನೆ (ಜೀವನ. ೨ 
ಮುನ್ನುಡಿ). [ಹದ್ದು + -ಗ್ಯ) 

ಓದುಗಬ್ಬ (ನಾ). ಓದತಕ್ಕ ಕಾವ್ಯ; ಪಠಿಸುವ ಕಾವ್ಯ : ಕಬ್ಬಿಗ 
ಕೋದುಗಬ್ಬವ ಹಾಡುಗಬ್ಬವ ಕಬ್ಬದೊಳೊರೆವರ್‌ (ಭರಚ. ೧-೬). 

[ಹದ್ದು * ಕಬ್ಬ] 


A ೧೩೦೧ 


20 


30 


ಓಪ 


ಓದುಗಲಿ (ಕ್ರಿ). ವಿದ್ಯಾಭ್ಯಾಸ ಮಾಡು; ಶಾಸ್ತ್ರವನ್ನು ಕಲಿ: ನಿಮ್ಮೊಳ 
ಗೋದುಗಲಿವೆನೆಂಬಾ ಶಿಸ್ಕನೊಳಗೆ ಇಂತಾಡುವರೆ (ಪ್ರಭಂಜ. ೩-೭೨); 
ಓದುಗಲಿಯಲದೇನು ಕರ್ಮವನಾದರಿಸಲಿನ್ನೇನು (ಗಗತಾ. ೧೪-೩೯). 

[ಓದ್ದು 4 ಕಲ್ಮಿ (ಆ ಕಲ್ಮ್‌)) 

ಓದುಗಲಿಸು (ಕ್ರಿ). ವಿದ್ಯಾಭ್ಯಾಸಮಾಡಿಸು ; ವಿದ್ಯೆ ಹೇಳಿಕೊಡು : 
ಓದುಗಲಿಸುವರೊಲಿದು.ಪೊಗಳಿದೊಡಾವೋದುಗಲಿವರೋದುಗಳು 
ಮೇದಿನಿಯೊಳು ಮೇಲೆನಿಪುವು (ಹದಿಬ. ೧-೨೪). 

[ಓದುಗಲಿ + -ಇಸ್ಯು] 

ಓದುಗಾರ "ಓದುಂಗಾಅ’' ನೋ. 

ಓದುಗಾರಿಕೆ (ನಾ). ೧. ಓದುವ ಹವ್ಯಾಸ; ಓದುವಿಕೆ; ವ್ಯಾಸಂಗ: 
ಓದುಗಾರಿಕೆಯು ಅಭಿವೃದ್ಧಿಯಾಗಲು ವರ್ತಮಾನ ಪತ್ರಿಕೆಗಳನ್ನು ತರಿಸು 
ತ್ತಿದ್ದರು (ಹುಟ್ಟ ಹ. ೯). ೨. ರಾಗವಾಗಿ ಓದುವ ಕಲೆ; ಗಮಕ: 
ಬಹಳ ಹಿಂದಿನ ಕಾಲದಲ್ಲಿಯೂ . .. ಕರ್ಣಾಟಕರಲ್ಲಿ ಓದುಗಾರಿಕೆ ಹೆಚ್ಚು 
ಪ್ರಾಶಸ್ತ್ಯ ವನ್ನೂ ಪ್ರೊ ತ್ಸಾಹವ.ನ್ನೂ ಪಡೆದ ಲಲಿತಕಲೆಯಾಗಿತ್ತು 
(ಸಾಹಿಜೀ. ೧೨೦). [ಓದುಗಾರ (೮ ಓದುಂಗಾಣ) + -ಇಳೆ] 

ಓದುಗಾಲಿ "ಓದುಂಗಾಅ' ನೋ. 

ಓದುಗುಳಿ "ಓದುಕುಳಿ' ನೋ. 

ಓದುವಲರಿ (ನಾ). ಓದುವ ಸ್ಥಳ; ಪಾಠಶಾಲೆ: ಸೌಲಭ್ಯದ 
ಶಾಲೆಯುಂ ಒಳ್ಬಿನೋದುವಟಕಿಯುಂ ಒಳ್ಳುಡಿಯ ಗುಡಿಯುಂ ಮಜುಕದ 
ಕರುವಾಡಮುಂ (ಚಿಕವಂ. ೧೧೪-೯). [ಓದ್ದು + ಬಟ್ಕಾ] 

ಓದುವೇಟ್‌್‌ (ಕ್ರಿ). ಓದನ್ನು ಕಲಿಸು; ವಿಡ್ಯಾಭ್ಯಾಸ ಮಾಡಿಸು: 
ಶಾಸ್ತ್ರದರ್ಥಮಂ ಬಿಸುಡದೆ ಪೂಕ್ಕೆಯಿನೋದುವೇಲಕ್ಟೊಡಾರ್‌ 'ಮೆಚ್ಚ 
ರಿದಂ (ಜಾತತಿ. ೧-೧೨); ಅಂತೇವಾಸಿಗಳ್ನೋದುವೇಖ್ವವು . . . ಕೇಳೀ 
ಶುಕಸಾರಿಕಾತತಿಗಳ್‌ (ಜಗವಿ: ೯-೧೧೫). [ಓದ್ಕು* ಪೇಟ್‌] 

ಓದುಳ್ಳೆ (ನಾ). ಓದಿದವನು; ವಿದ್ಯಾವಂತ; ಪಂಡಿತ': ಉಳ್ಳ ಪುಕ್ಕ 
ಯಕ್ಕೆ - ಧನಮುಳ್ಳಂ... ಓದುಳ್ಳಂ, ತೇಜಮುಳ್ಳ೦ (ಶಮದ. ೨೦೬ 
ಪ್ರಯೋ). [ಓದು + -ಉಳ್ಳೃ] 

ಓಮೊಡೆಯ (ನಾ). ಓದುಳ್ಳವನು : ಸಿರಿಯೊಡೆಯನಾಗಿಯುಂ ದರ್ಪ 
ರಹಿತನೋದೊಡೆಯನಾಗಿಯುಂ ವಿಗಳಿತ ಮತ್ಸರಂ (ಶಾಂತಿಪು. ೩-೮೬). 

[ಓದು + -ಒಡೆಯ್ಯ] 

ಓದಿ (ನಾ). ಒಂದು ಔಷಧಿ ವಸ್ತು: “ಪ್ರಾಣದಾ - ಅಳಿಲೆ, ವೃದ್ಧಿ, 
ಕಿಲುಗೊಳೀಯ ಸೊಪ್ಪು, ಜೀರಗೆ, ಓದ್ಡಿ? * (ಓಷಧಿ. ೯೬). [2] 

ಓನಾಮ (ನಾ). ೧.ಓಂ ನಮಃ ಎಂಬ ಮಂತ್ರ. ೨. (ಆಲಂ) 
ಮೂಲಾಕ್ಷರ; ಆರಂಭ: ಅಂತಾತನೆಸಗಲೆನ್ನಯ ಕಲಿಕೆಗದೆ ಗಡಾ 
ಓನಾಮ (ಹೆಬ್ಬಿರ. ೫-೫); ಐಗಳು ಹರಡಿದ ಮರಳಿನಲ್ಲಿ ಓನಾಮವನ್ನು 
ಹಾಕಿಕೊಡುತಿದ್ದರು (ಹಾಹುತ್ತ. ೬೩), [4 ಸಂ. ಓಂನಮ!). 

ಓನು (ಕ್ರಿ). ಚೆನ್ನಾಗಿ ಕಲಸು; ತೊಳಸು: ಹಿಟ್ಟನ್ನು ಓನು (ರೂಢಿ). 

[?. 1 ತಮಿ. ಒನ್ನು ಇ ಬೆರಸ್ಕು ಕೂಡಿಸು] 

ಓಪ (ನಾ). ಪ್ರೀತಿಪಾತ್ರನಾದವನು; ಪ್ರಿಯಕರ; ನಲ್ಲ; ಕಾದಲ: 
*ನಲ್ಲರ್ಕಳೋಪರ್ಕಳಾ ಪ್ರಿಯರೊಳ್‌ ಕಾದಲರೆಂದೆನಲ್ಕಿನಿಯರ್‌ ' 
(ಕರ್ಣಾನಿ. ೬೩) ; ತಿಳಿಪಲಡಿಗೆಜಗಿದೋಪನ ತಳಂಗಳಾ ತೀಟಿದಿಂ ಪದಂಗ 
ಳೊಳೊಗೆದಾ ಪುಳಕ ಚಯೆಂಗಳ್‌ (ಕಎರಾ. ೩-೧೧೮); ಓಪನಂ 
ಮಿಡುಕಲೀಯದೆ ಕಾಲ್ವಿಡಿದಟ್ಟು (ಪಂಪಭಾ. ೪೯೭); ಓಪರೆ ಮುನಿಸುಂ 
ಕಡುಮೂರ್ಬನ ತಪಮುಂ . . . ನಿಲಲಹಜಕಿದಪುವೇ (ಧರ್ಮಾಮೃ. 
೨-೨೨೦); ಒಲಿದವಳೋಪನ ಹಲವು ಚಂದದಿ ಫೊಗಳ್ನುಲಿದಳೆಂದೆನ್ನದಿರು 
(ಭರಚ. ೬-೯೧). 


ಓಪಾದ್ಮಿ 


ಓಪರ್‌ (ಬಹುವ) : ಓಪಕೋಪರೊಳೊಡೆಸಾಯಲ್ಪಡೆದರಿನ್ನವೇಂ 
ಸೈಪೊಳನೇ (ಆದಿಪ. ೫-೨೪); ಅಳು ಕೋಪ ಓಪರೊಳು ಹೊಲ್ಲ 
(ಸರ್ವಜ್ಞ. ೧೦೪೦). ಓಪವಳ್‌, ಓಷಳ್‌ - ಪ್ರಿಯತಮೆ ; ಪ್ರೇಯಸಿ: 
ಓಪವಳೊಳ್‌ ನೆಜ್‌ಿದಪ್ಪೆದಾಗದೀ ಗಿಳಿಯನಗಲ್ಬಲ್‌ (ವರ್ಧಪು. ೧-೪೨); 
ಲಾಲಿಸಿ ಕೇಳ್ವರ ಕಿವಿಗೋಪವಳಾಡಿದ ಲಲ್ಲಿ ಯೆನೆ (ಜಯಕಾ. ೧-೨೫) ; | 5 
* ಮನದನ್ನಳ್‌' ಕಾದಲೆಯೆಂದಿಸಿಯಳ್‌,ಶಾನೋಪಳೆಂದು ನಲ್ಲಳೆನಲ್ಕಂದ 
ನುನಯದಿಂ ಪ್ರಿಯೆ” (ಕವಿಕಂ. ೧೭೨); ಓಪಳ ತಳಮಂ ಪೊಯ್ದಾಶ್ವರಂ | 
ಮುಗುಳ್ನಗೆ ನಕ್ಕಂ (ಪಂ ಪಭಾ. ೧೨-೧೪೪); ನೀನೆನಗೋಪಳಾದರೆ 
ಸಾಕು (ಕುವ್ಯಾವಿ. ೨-೨೯). [ಓಪು + -ಅ್ವ) 
ಓಸಾದಿಿ (ನಾ). ಹೋಲಿಕೆ; ಸಾದೃಶ್ಯ; ಸಾಮ್ಯ: ಅಳದು ಕಣ್ಣ |10 
ಭೂಮಿಗೆ ನೂಜಕ್ಕೆ ಹತ್ತಜಕೋಪಾದಿಯ ದಶವಂಧಮನಿಕ್ಕಿ (ಎಇ. X೪1, 
1142); ನಿನ್ನೋಪಾದಿಯಲಿ ಸುಚರಿತ್ರನಾವನು ಮೇದಿನಿ 
. ೧೦-೨೧); ಆದಿಮಾಯಾ ತೀತನನುಪಮವೇದ 


೪೮-೫೨; 


ಯೊಳು (ಕುವ್ಯಾಭೀ 


ಸಿದ್ಧನು ಜಗದ ನರರೋಪಾದಿಯಲಿ ಹಲುಬಿದನು (ತೊ ರರಾ. ೩-೧೧ 
ಸೂಡನೆ). [ದೇ. ॥ ತಮಿ. ಮಲ. ಒಪ್ಪ] 15 
ಓಪಾದ್ಧಿ (ಅ). ಹಾಗೆ; ಅಂತೆ: [... ಸೌಳುವಣ್ಣಿನಲ್ಲಿ ಮಲ್‌ 


ಬರುಹವುಂ ಕುರುಡಂಗೆ ಕನ್ನಡಿಯಂ ತೋಜುಹವುಂ ಮೂರ್ಯನಂ ಬುದ್ಧಿ 
ವಂತನೋಲೈಸುಹವುಂ ಇವಆಕೋಪಾದಿ] (ಪಂಚತಂ. ೧೩೬-೧೧). 
[ದೇ. ॥ ತಮಿ. ತುಳು. ಓಪಾದಿ] 
ಓಪು (ನಾ). ಪ್ರೀತಿ; ಸ್ನೇಹ: “ತಕ್ಕ, ಅಟ್ಕಟು ಒಅಲ್‌,. ಕಾದಲ್ಲೆ, |20 
ನಲ್ಮೆ; ಕೂರ್ಮೆ, ಎಜಕಂ, ಓಪು- ಈ 6 ಸ್ನೇಹಕ್ಕೆ ಪೆಸರ್‌ ” (ಕಶಸಾ. 


೧೯-೩೯೦) ; ಓಪು, ಕಾಪು, ಮೇಪು (ಶಬ್ದಾನು. ೧೪ ಪ್ರಯೋ). 
[ಓ, + -ಪ್ಪು] 
ಓಪೆ (ನಾ). ಪ್ರಿಯತಮೆ: ಎಲ್ಲವ ನೀನೆ ಗೆತ್ತು ತಾನೊ 


ರಲ್ಲಪಳಂತೆ ಹಮ್ಮದಮನಾಳ್ಲು ತೊಳ ಲ್ಲು ಬಳಲ್ವಳೋಪೆ ಕೇಳ್‌ |25 
(ನರಚ. ೮೩-೨೧೯). [ಓಪು + -ಎ್ಯ] 

ಓಬಳಾಡು (ಕ್ರಿ). ೧. “ಮಲಗು” (ರಮಾಕಾಂ. ೧೨೯). ೨. “ಜೋಗ |' 
ಳಾಡು; ಮಗುವನ್ನು ಚಪ್ಪರಿಸಿ ಮಲಗಿಸು? (ಜಾನಕೋ. ೩೦). 

[ಓಬಳ್ಳ *- ಆಡು] 

ಓಬಳಿಗಾಯಿ, ಓಬುಳಿಗಾಯಿ (ನಾ). ಮರದಿಂದ ಮಾಡಿದ ಗೋಲಿ, | 30 

--ಗುಂಡು (ಸ್ಯಾಂಡರ್‌). ಓಬುಳಿಗಾಯಿ : (ಸ್ಕಾಂಡರ್‌). 
[ಓಬಳ್ಳಿ * ಕಾಯ್ಕಿ (೮. ಕಾಯ್‌). / ತೆಲು. ಓಮನಗಾಯಲು ಎ 

ಗಟ್ಟಗುಳಿ ಆಟದ ಜಿ 

ಓಜಾಟಿ (ನಾ). ಮೂರ್ಬತನ; ಅವಿವೇಕ (ಸ್ಕಾಂಡರ್‌). 

ಓಜಿಕಾಲ (ನಾ). ಬಹಳ ಹಿಂದಿನ ಕಾಲ (ಕಿ). [2] 

ಓಬಿರಾಯ, ಓಬೀರಾಯ (ನಾ). ಅತಿಪ್ರಾಚೀನ ಕಾಲದ ಒಬ್ಬ 
ಕಾಲ್ಪನಿಕವ್ಯಕ್ತಿ. ಓಬೀರಾಯ : ನೀನು ನನಗೆ ಓಬೀರಾಯನ ಕಥೆ 
ಹೇಳಬೇಡ (ರೂಢಿ). 

ಓಬಿರಾಯನಕಾಲ್ಯ ಓಬೀರಾಯನಕಾಲ - ಬಹಳ ಹಿಂದಿನಕಾಲ.: 

ಓಬಿರಾಯನಕಾಲದ ವೃತ್ತಪತ್ರಿಕೆಯಿಂದ ನೆರೆದವರಿಗೆಲ್ಲಾ ವರ್ತಮಾನ |4 
ಹಂಚುತ್ತಿದ್ದ ಮೇಷ್ಟರು: ವಾನ್‌ ಖಮೆಲ್‌ ಸಹ ಇರಲಿಲ್ಲ (ಯೊ ಧಪು 
೮೭); ಎಲ್ಲೋ ಒಂದೊಂದು ಮನೆಯ ಅಟ್ಟದಮೇಲೆ ಓಬೀರಾಯನ | 
ಕಾಲದ ರಾಟಿಗಳಿದ್ದವು (ಹುಟ್ಟಿಹ. ೯); ಆದರೆ ಅವು ಓಬೀರಾಯನ 
ಕಾಲದವು (ಪುನರು. ೪೨೯). (2) 

ಓಬೀರಾಯ "ಓಬಿರಾಯ' ನೋ. 

ಓಬುಳಿಗಾಯಿ "ಓಬಳಿಗಾಯಿ? ನೋ. 


1) ! 


[38 


೧೩೦೨ 


[ 
[4s 
| 
| 


ಓಯಿ 


ಓಮ, ಓಮು, ಓವ, ಓವು (ನಾ). ಜೀರಿಗೆ ಜಾತಿಯ ಒಂದು ಬೀಜ; 
ಅಜಮೋದ: ತವಸಿಯ ಬೇರ ಕಷಾಯಾಂಬುವಿನೊಳಮದ ಪಲವು 
ಸೂಲಕೊಳಂ ಭಾವಿಸಿದೋಮವನರೆದು (ಲೋಕೋಪ. ೯-೧೨೩); ಮಕ್ಕಳು 
ನಿದ್ದೆ ಯಲ್ಲಿ ಮೂತ್ರ ಮಾಡುತ್ತಿದ್ದರೆ - ರಾತ್ರೆ ಮಲಗುವಾಗ ಒಂದೆರಡು 
ಚಿಟಿಕೆ ಓಮ ತಿನ್ನಿಸುವುದು (ಮ ನೆಮ. ೧೪); ಓಮ ತಿಂದ ಕತ್ತೆ ಹಾಗೆ 
(ಗಾಡಿ). ಓಮು : "ಓಮುಕಾಳು' ಪರಾ. ಓವ: ಒದವಿರ್ದ 
ಕಾದಲಂ ಬೆಲ್ಲದೊಳಂ೦ ತುಪ್ಪದೊಳಮಟ್ಟು ತಿಂಡದೊಡಮಂತಲ್ಲದೊಡೆ 
ಏಳಂಗಂ ಚೋಪಾರದೋವೆಮೆಂಬಿವನೆ ತಿಂದೊಡಂ ಕ್ರಿಮಿಪೋಕುಂ 
(ಲೋಕೋಪಸ. ೯-೧೧೪) ; ಓವ ಸಾಸನೆ ಮೆಂಥೆಯ ಜೀರಗೆ ಸಬ್ಬಸಗೆ 
ಕೊತ್ತು ೦ಬರಿ (ಎಕ. ೫11, ಪಾವುಗ. ೫೦-೫೫; 1248). ಓವು: “ಲೋಮ 
ಕರ್ಕಟಕಮಜಮೋದಮೆನಲೋವು? (ಮಂಗರಾ. ೪೧-೩೪); ಓವು 
ಮುಮಂ ಶುಂಠಿಯುಮಂ ಸೇವಿಸೆ ಪಜಕಿಪಡುಗುಮಾವಗಂ ಖಪ 
ಕೋಗಂ (ಲೋಕೋಪ. ೯-೧೩) ; ಮಾಂಗಾಯ ಶಿರುಳುಮೋವು ಶುಂಠಿ 
ಗಳಂ 'ಕುಡಿಬೆಲ್ಲವತ್ತ ಮೊಂದಾದರೆ ಬಿಸಿನೀರಿಂದ ಕೆ ಡಿಸುಗು ೦ ಗ್ರಹಿಣಿ 
ಯುಮಂ (ಕಲ್ಯಾಳಾ. ೪-೧೭). 

[ದೇ. ॥ ತಮಿ. ಮಲ. ತುಳು. ತೆಲು. ಓಮ] 


ಓಮ್ಮ (ನಾ). ದಯೆ; ಪ್ರಸಾದ: ಗೌರೀವಲ್ಲಭಂ ದುರಿತಾರಿಜುರ್ಜನ 


ದುರ್ಲಭಂ ನಿಜಭಕ್ತರೋಮಕ್ಷೇಮ ಭಾವಿತನು (ಬಸಪು. ೪೩-೮೬). 
[ಸಂ. ಓಮನ್‌) 

ಓಮು "ಓಮ್ಮ' ನೋ. 

ಓಮುಕಾಳು, ಓವುಕಾಳು (ನಾ). ಓದಕ್ಕಿ; ಓಮ: * ಅಜಮೋದ್ಯಾ 
ಉಗ್ರಗಂಧಾ, ಬ್ರಹ್ಮದರ್ಭಾ, ಯವಾನಿಕಾ-೪ ಅಜಾಮೋದದ ಹೆಸರು 
ಗಳು, ಟನ » (ಸಿದ್ಧಾಂತಿ. ೧೨೭). ಓವೊಕಾಳು : (ಕ). 

[ಓಮು (೮ ಓಮ) * ಕಾಳ್ಕು (೮ ಕಾಟ್‌) 

ಓಯರ, ಓಯಾರ (ನಾ). ೧. ಸೊಗಸು; ಅಂದ; ಚೆಂದ ; ಬೆಡಗು ; 
ಬಿನ್ನಾಣ: ಸುರತರುವಿನಾರವೆಗಳ ಸುರಭಿಗಳೋ ಯರದ (ಗಿರಿಕ. 
೧೦-೭೭ ವ); ಭಾರತಿಗೆ ಹಾರಮನೋಯರಮಾಗೆ ಕೋದವೋಲೆಸವಿನಂ 
(ಎಕ. ೪, ಚನ್ನರಾ. ೨೦೩-೩೦ ; 1223) ; ಸಾಮತ್ವರಿತವ ಓ ಯರದಿ 
ಕೇಳು (ವೀ ಶೈ ಪು. ೩-೧೮-೧೮) ; ಶರಣನಿಕಾಯವೋಯರದಿಂ ದಂಡ 
ನಾಯಕ ಬಸವನ ಗೇಯಕೆ ಪೇಳಲೈದಿದರು (ಮೊ ಳಿ ಪು. ೫-೪೦); 
ಬೇಜಯೊಂದೋಯರದಿಂ ಬಂದು (ಚಿಕವಿ. ೫-೫೮). ಓಯಾರ: ೧. ಕಥಾ 
ವಿಸ್ತಾರದೊಳ್‌ ವರ್ಣನಕ್ರ ಮಮೋಯಾರಮನಾಳ್ಗು ದಳ್ಳಿಸಿಸವೇಟ್ಕುಂ 
(ಅನ ೦ಪು. ೧-೩೭); ರಾಯನೊಡನೆ ಬೇಂಟಿಗೆ ಪೋದುದಿಲ್ಲ ಮೇಲೋ 
ಯಾರ [ಪಾಠಾಂ. ರೊಯ್ಕಾರ']ದಿಂದಿರ್ದುದಿಲ್ಲ (ಕುರಾಸಾಂ. ೩೫-೧೧೦). 
೨. ದಯೆ; ದಾಕ್ಷಿಣ್ಯು: ಬಹುಳ ಬಲ ಸನ್ನಾಹದಾಯತದಲಿ ನಮ್ಮ 
ಮೇಲೆ ಓಯಾರವಜಕಿಯದೆ ಖಾನ ದಂಡೆತ್ತಿ ನಿರ್ದಾಯದಿಂದೈತಂದನೀಗ 
(ಕಂ ನ ವಿ. ೧೧-೧೧೩). “ಒಯ್ಯಾರ' ಪರಾ 

[ದೇ. ॥ ತಮಿ. ಒಯಿಲ್‌, ಒಯ್ಯಾರ; ತು -ಒಯಾರ, ಒಯಾ ರ) 

ಓಯಾರ "ಓಯರ' ನೊ. 

ಓಯಾರಿಸು (ಕ್ರಿ). ಸಾಲಾಗಿರಿಸು: ಪ್ರವಾಳಮಂ ಜಡಾಶ್ರಯಮೆಂದೊಲ್ಲ 
ದವನಧಃಕರಿಸಿ ಮುಕ್ತಿಯ ಬಿತ್ತನೋಯಾರಿಸಿದಂತಿರ್ದ ದಂತಪಂಕ್ಷಿಯ 
ನೊಳಗುಮಾಡಿಕೊಂಡು (ಬಸರ. ೧೨-೯೧). "ಒಯ್ಯಾರಿಸು' ಪರಾ 

[ಓಯಾರ (೮. ಓಯರ) + -ಇಸ್ಕು) 

ಓಯಿ (ಅ). ಸಂಬೋಧನಾರ್ಥಕ ಅವ್ಯಯ ; “ಸಂಬೋಧಿಸಿ ಕರೆ 

ಯುವುದು” (ಸಿದ್ಧಾಂತಿ. ಕಿ. ೪೭೨). 


[ದೇ. ॥ ತಮಿ. ಓಯ್‌ ; ತುಳು. ಓಯಿ ; ತೆಲು. ಓಯಿ, ಓಯಾ) 


ಓರ್‌, 


ಓರ್‌, "ಒರ್‌? ನೋ. 

ಓರ್‌, ಓರ್ಕು (ನಾ). ತೂತು; ರಂ ಧ್ರ (8). (1). ಹರ್ದು: 
ಮಾರಿಯಆಕೆಗೆಳಡಗದಂತಕನೂರು ತುಂಬದೆ ಶಾಕಿನಿಯರೊಡಲೋರು 
(ಪಾಕಾಂ. ರೆ) ನನೆಯದೆ ಡಾಕಿನಿಯರಿಗೆ ಡೊಳ್ಳು ಸಾಲಿಡದೆ ... ವಾರ 
ಣಾಹ್ವಯ ನಗರಿಯನು ಹೊಗದಿಹನೆ ಹೇಳೆಂದ (ಕುವ್ಯಾಉ. ೧೧-೧೦). 


[ಆ ಪೋರ್ಕ್‌?) 
ಓರಂಡಲ (ನಾ). ೧, ಒಂದು ಪ್ರತಿಭಟನೆ; ಒಂದು ಸ್ಪರ್ಧೆ: 
“ಓರಂಡಲಂತೆಗೆದುದು . . . - ಈ ೨೫ ಪ್ರತಿಹತಕ್ಕೆ ಪೆಸರ್‌ ೫ (ಕಶಸಾ. 


೧೫-೨೯೬) ; *ಅಲಗಣಸಾದುದು ಮಿಕ್ಕುದು ಗೆಲೆವಂದುದುಮಳ್ಳಿ ಸಿದುದು 
ಮೋರೆಂಡಲಮಂಡಲೆದುದು ಪಳಂಚಿದೆದು ತಾನಳಿಸಿದುದೆಂ ಪೊಡೆದುದೈದೆ 
ಮಾಜಕಿದುದೆಂದುಂ  (ಕವಿಕಂ. ೧೩೭). ೨. ಒಂದು ಕಡೆಯ ಭಾರ, 
ತೂಕ : ಕೊಂಕಿದ ಕೊರಲಿಂದೌಂ೦ಕಿ ಪೊಅವಾಅ ಪೊಜಕಗಮೋ 
[ಪಾಠಾಂ, ಮಾ]ಆ [ರ] .0ಡಲಮಾಗಿಕೊಂಡು ಜೋಲ್ವ. ಕುಚಭರಮ 
ನುರದೆ ಕೊಂಡು (ಲೀಲಾ ವ. ೩-೨೧); ನೆಲಸಿದ್ದಮ್ಮೊಂದೆ `ಬಿಣ್ಣಿಂ 
ಬಡಗಣದೆಸೆಯಂ ಕೊಣ್ಣು ನೆಲ್ಲಪ್ಪುದೋರಂಡಲಮಕ್ಕುಂ ವಿಶ್ವಮೆಂ 
ದುಮ್ಮಳಿಸಿ ಬೆಸಸೆ ವಿಶ್ವಾಮರ ಶ್ರೇಣೆಮಾಜಂಡಲವಾದಂ ತೆಂಕ 
(ನಾಂದೇಶಾ. ೨೪-೪೦,. ೪೩; 12ನೆಯ ಶತ) ; ಆಂತು ವಿಜಯಾರ್ಧಕಟ 
ಕಕ್ಕಮೋರಂಡಲಮಾಗೆ ಕಟಕಮಂ ಬಿಡಿಸಿ `(ಸಾರ್ಶ್ವಪು. ೧೧-೧೯ ವ); 
ಉಂಡುಟ್ಟು ಬಾಳ್ವ ನರರಂ ಕಂಡರೆ ಸೈರಿಸದ ಚಂಡನೇಗನ 'ಕಥೆಗೋರಂ 
ಡಲಮೆನಿಪರ್ಗೆ ಭಯಂಗೊಂಡಪೆಂ (ಧರ್ಮಪ. ೪-೯). 
[ಓರ್‌ (ಆ. ಒರ್‌) + ಅಂಡಲ್ಯ.  ಅಂಡೆಲ = ಸಮಾನವಾಗಿರುವಿಕೆ, 

ಆಶ್ರಯ) 

ಓರಂತರ (ನಾ). (ವಂಶದಲ್ಲಿ) ಒಂದು ತಲೆಮಾರಿನ ಅಂತರ: ಆ 
ದಕ್ಟಮರೀಚಿ ಪ್ರೋದ್ಭೆವರ್‌ ದಂಪತಿಗಳಿವರ್ಗಮೋರಂತರಂವಾಗ್ವರಂಗಂ 
(ಶಾಕುಂತ. ೧೧೨-೧೯೦). [ಓರ್‌ (ಆ ಒರ್‌).* ಅಂತರ] 

ಓರಂತಿರ್‌ (ಕ್ರಿ). ಒಂದೇರೀತಿಯಾಗಿರು; ಕ್ರಮವಾಗಿರು; ಸಮ 
ನಾಗಿರು : ಕಾರಕಮಂ ಕ್ರಿಯೆಯುಮನಣಕಿದೋರಂತಿರೆ ಮುಂ ತಗುಳ್ಳಿ 
(ಕವಿರಾ. ೨-೮೫) ; ತಾರಕೆಯುಳ್ಳಿ ನಮಿರ್ಕ್ಶಿಂತೋರಂತಿರೆ ಬೆಂಗಿಗಟ್ಟುಗೆ 
ರಯ್ಯನ ಧರ್ಮ್ಮಂ (ಸೌಇಇ. 2೭1-1, ೪೨-೩೧; 971) ; ಓರಂತಿರೆ pa 
ಲಕ್ಷ್ಮಿ ತಿಜ್ಮನೆ ತಿರುಪಳ೯ (ಕಾದಂಪೂ. ೫೪೭) ; ಮುತ್ತಂ ಶಾರದಮೇಘಾ ; 
ವಳಿ ತಂದೋರಂತಿರೆ ಕಟ್‌ ದುನೆನಿಸಿದುವು. ಬೆಳ್ಳರಿಗಳ್‌ (ಜಗವಿ. ೪-೬೮). 

| [ಓರಂತು + ಇರ್‌] 

ಓರಂತು (ಅ). ಒಂದೇ ಸಮನಾಗಿ; ಕ್ರಮಬದ್ಧವಾಗಿ; ಚೆನ್ನಾಗಿ: 
ತನ್ನ ನಂಬಿ ಬಂದ ಬದ್ದೆಗದೇವಂಗೆ ಸಕಳಸಾಮ್ರಾಜ್ಮಮನೋರಂತುಮಾಡಿ 
ನಿಜಿಸಿದ೦ಕೇಸರಿಯ (ಪಂಪಭಾ: ೯-೫೨ ವ); ಸ್ತ್ರೀರತ್ನಂ ಸ್ರೀರತ್ನದೊೊ ; 
ಳೋರಂತೊಡಗೂಡಿ ಕೂರ್ತು ಸುಖಮಿರ್ಕೆ (ಶಾಂತಿಪು. ೩-೫೫); ಓರಂತು 
ಪಕಾರವಂ ಮೇಜೆದವರ್‌ (ಕಾದಂಪೂ. ೫೬೯). 

[ಓರ್‌ (ಆ ಒರ್‌) + ಅಂತು] 

ಓರೆಂತೆ (ಅ). ಎ ಓರಂತು: ಲೀಲೆ ಮಿಗೆ ಮೂನತ್ತಿರ್ವರೋರಂತೆ ನರ್ತಿಸೆ 
ದೇವಾಂಗನೆಯರ್‌' (ಆದಿಪು. ೭-೫೩) ; ಈವೊಡಳೋರಂತುರಿವಂದವಾದ 
ಪುದು (ಕಾದಂಪೂ. ೮೫೩); ಓರಂತೆ ಪರೆದ ನೆವಸಂಧ್ಯಾರುಚಿಯಿಂದ 
(ಕಾವ್ಯಾವ. ೫೦೭) ; ಪಾಲಂ ಕುಡಿಯದಿರ್ದೊಡೆ ನೋಡಿ ಕಡು ಸಿಡಿಮಿಡಿ 
ಗೊಳುತ್ತೋರಂತೆ ಚಿಂತಿಸುತಿರು ಕೊಡಗೂಸು (ಬಸಪ. ೧೪-೧೯) ; 
ಓರಂತೆ ಸಾಕಿದ ಸುತರು ತನ್ನವರಲ್ಲ (ಪುರಂದ. ೧-೧೭೩-೨); ಪರಂಪರಾ 
ಗತವಾಗಿ ಬಂದ ಸಂಪತ್ತಿಗೆ... ತಂತಮ್ಮ ದುಡಿತವನ್ನು ಕೂಡಿಸಿ ಆದನ್ನು | 48 
ಓರಂತೆ ಹಿಗ್ಗಿ ಸುತ್ತ ಬರಬೇಕು (ಮೂರುಉ. ೭ ಮುನ್ನುಡಿ). 


15 


6 


ಬ 


25 


3೦ 


| 


೧೩೦೩ 


ಓರಗೆವೂ 


ಓರಂತಾಗು -ಒಂದೇಸಮನಾಗು; ಏಕಪ್ರಕಾರವಾಗು: ಕೆಂದೊಳಿ 
ಯೊಳ್‌ ಕೆಸರ್ಮಸಗಿದ ಜಲದುರ್ಗಮೆಲ್ಲಂ ನೆಲಲೋಳೋರಂತಾಗೆಯುಂ 
(ಅಜಿಪು. ೯-೧೭ ವ). [ಓರಂತು + -ಎ] 
ಓರೆಂಜ (ನಾ). ಒಂದೇಕ್ರಮ ; ಏಕಪ್ರಕಾರ : ಓರಂದದಿಂ ಸಿಂಪುಗಳು 
ಗುಳೆ ಸಿಡಿಲ್ತಂದ. ಮುಕ್ತಾ ಫಲಶ್ರೇಣಿಗಳಿಂದಂ (ಕಾದಂಪೂ. ೧೪೧); 
ಓರಂದದಿ ನುಡಿವುದು ಜೀವಂ ಸಂದಾ ಮೋಕ್ಪಾಮೃತಾರ್ಣವಂಬುಗುವಿ 
ನೆಗಂ (ನೇಮಿಪು. ೧೩-೬೭) ; ಕೂಡೆ ಬಾಯ್ಗೋರಂದದಿಂ ತೀವಿದ ತನಿಗೆನೆ 
ವಾಲ್‌ (ಕಾವ್ಶಸಾ. ೯); ನೆರವು ಬಹುದೋರರವವೊಮ್ಮುಖವೊಂದು 
ಸಂಕೇತ (ಕುವ್ಯಾಶ. ೨-೧೯). (ಓಲ್‌ (ಆ ಒರ್‌) ಅಂದ] 
ಓರಂಬೆಸೋರಂಬೆ(?): ಒನ್ನೊನ್ನು ತಡಿಯೊಳೋರಂಬೆಸೋರಂಬೆ ಸಿನ್ಹ 
ರಗಲದೊಳ್‌ ತೋಣ್ಯಮ್ಮಾಡುವನ್ಹಾಗಿ ಕೊಟ್ಟಿತ್ತು (ಎಕ. 202, 
ಸಂಜನ. ೨೬೯-೯೩ ; 904). [7] 
ಓರಗಿತ್ತಿ.(ನಾ). ೧. ಭಾವ ಅಥವಾ ಮೈದುನನ ಹೆಂಡತಿ; ಗಂಡನ 
ಸಹೋದರನ ಹೆಂಡತಿ; ಕೆಗೆಣ್ಣಿ: ಎನಗೆ ವೋರಗಿತ್ತಿಯ ಸವತಿಯತ್ತಿ 
ಗೆಯರುಪಟಳಂ ತೊ €ರಮೆನುತೊರೆದು (ವೆಂಕಾರಾ. ೫-೨-೪೧) ; 
ಚಂದ್ರಿಯು ತನ್ನ. ಓರಗಿತ್ತಿಯ ಮಗಳೆಂಬ ಭಾವನೆಯ ನ್ನು ತೊಡೆದು 
-ಹಾತಿತ್ತು (ನಿಶೇಉ. ೪) ; ಶಾಂತಲಾದೇವಿ ಓರಗಿತ್ತಿಯರೊಡನೆ ಕೊಂಚ 
ಕಾಲ ಕುಳಿತಳು (ಸವತಿ. ೩೦). ೨. ಸಮವಯಸ್ಕುಳು. 
[ದೇ. ॥ ಶಮಿ. ಓರಗತ್ತಿ; ಓರಗತ್ತಾಳ್‌) 
ಓರಗೆ, ಓರಿಗೆ (ನಾ). ಸಮಾನ; ಸಮವಯಸ್ಸು; ಸರಿಜೋಡಿ : “ಸರಿ, 
ದೊರೆ... ಹರಗೆ... ಸಂಗಡಂ- ಈ ೧೮ ಸಮಾನಕೆ ಪೆಸರ್‌ ?(ಕಶಸಾ. 
೧೫-೨೯೧) ; *ಸರಿಯೋರಗೆ ಮಾರ್ಪಡೆ ಹೊಯ್‌ಕೈ ... ಅಕ್ಕುಂ 
ಸಮನುಂ” (ಕವಿಕಂ. ೧೩೬); ತನ್ನೋರಗೆಗಳಪ್ಪ ಪಲಂಬರ್‌ ಮಾಣಿ 
ಗಳ್ವೆರಸು ಫೊಆವೊಟಲೊಳ್‌ ಬಟ್ಟಾಡುತ್ತಿರೆ (ವಡ್ಡಾ ರಾ. ೩೩-೨೧) ; ಓರೆ 
ಗೆಯ ರಾಜಪುತ್ರರ ಗಡಣದೊಳ್ಳೂಡಿ (ಮನುಜೋ, ೨೧೮-೨೭); ಎನ್ನೋರ 
ಗೆವೆಣ್ಣಳ ಕೂಡೆ ಮನಂಗೊಳ್ವ ಮಕ್ಕಳಂ ಮುದೆದಿಂ. ಮುದ್ದಾಡುತಿದಿ 
ರ್ವರ್ಪರ್‌ (ಪುಷ್ಪಪು. ೩-೮೦) ; ಸಂಪಗೆಯ ಬಿರುಮುಗುಳಿನೋರಗೆಯ 
ಮೈಗಂಪು (ಸೌಂದಪು. ೭-೩೪) ; ಅರೆಂಗವೆಂಬ ಪದ್ಮದ ಹದಿನಾಜಕಿಸ 
ಳೋರಗೆಯಾಗಿ ಮೆಆಕಿದರು (ಭರಚ. ೧೩-೧೧೯) । ನನ್ನೋರಗೆಯವರಿಗೆ 
ಮೇಳಕೆ ತಗುವಂಥ ಕುಣಿತವ ಕಲಿಸಿ . .. ರಂಗಳೆ ಬಿಟ್ಟರು (ಇಂಜಾಪ. 
೧೧-೪೫). ಓರಿಗೆ: ಈ ರಾಜಪುತ್ರರು ಚಕ್ರ ವರ್ತಿನಿಯವರ ಓರಿಗೆಯವ 
ರಿದ್ದರು (ಮುಂಬಯಿ. ೪-೫) ; ಮಾನವನ ಪೌರುಷದೊಡನೆ ದೈವವು ಭಳ 
ಓರಿಗೆಯವರಂತೆ ವರ್ಶಿಸುತ್ತಿರಲಾರದು (ಪ್ರಬಂಧ. ೪೬). 
ಓರಗೆಯಾಗು - ಸಮನಾಗು ; ಸರಿಯಾಗು : ಮಿಸುಗುವ ಕಣ್ಣ 
ನುಣ್ಬೆಳಗು ಜೊನ್ನಡೆೊಳೋರಗೆಯಾಗೆ (ಕಬ್ಬಿಕಾ. ೩೪೩). 
[ಓರ್‌ + -ಅಗ್ಮೆ 2) 
| ಹರಗೆಗೊಳ್‌ (ಕ್ರಿ). ಸಮಾನವಾಗು; ಜೊತೆಯಾಗು: ಜನಪತಿ 
ಪುತ್ರನಂ ಶುಭಮುಹೂರ್ತದೊಳೋರಗೆಗೊಂಡ ಮಂತ್ರಿಫುತ್ರನೊಳೊಡ 
ಗೂಡಿ 'ಮಂಗಳವಿಳಾಸಮೊಡಂಬಡೆ (ರಾಜಶೇ. ೪-೭೬). 
[ಓರಗೆ + ಕೊಳ್ಳ್‌]' 
ಓರಗೆಯೆನಿಸು (ಕ್ರಿ). ಸಾಟಯೆನಿಸು; ಸಮವೆನಿಸು : ಕಾರಿರುಳೊಳ 
ಮರ್ದ ತಾರಗೆಗೋರಗೆಯೆನಿಸಿರ್ದುದಿಲ್ಲರಲ್ಮುಡಿಯೊಳಿದೇಂ ಕಾರಣಂ 
(ರಾಜಶೇ. ೩-೬೩). [ಓರಗೆ + ಎನಿಸು] 
ಓರಗೆವೂ (ನಾ). ಬಗೆ ಬಗೆ ಯ ಬೆರಕೆ ಹೂ: ಚಾರುಲತಾವನಾಂತರ 
ದೊಳೋರಗೆವೂಗಳನಾ ಯ್ತು ಕೊಯ್ದ ಳಂಕಾರಮನಾ ಲತಾಂತತೆತಿಯುಂ 
ಸಮೆದಾಂತ ಬೆಡಂಗು ಕಣ್ಣೊಳಲ್‌ (ಜಗವಿ. ೧೦-೬೭). [ಓರಗೆ + ಪ್ಯೂ) 


ಓರಡಿ, ೧೩೦೪ 


ಓರಡಿ, (ನಾ). ೧. ಇಳಿಜಾರು; ಇಳುಕಲು; ಓರೆ. 

೨. ವ್ಯತ್ಯಾಸ ; ಏರುಪೇರು (ಕಿ). 
ಓರಡಿಕಟ್ಟು - ಪೇರುಕಟ್ಟು (8). [7] 

ಓರಡ್ಮಿ (ನಾ). ಒಂದು.ಅಡಿ; ಒಂದು ಹೆಜ್ಜೆ: ಓರಡಿಯನಣಂ ನಡೆಯಲು 
ಮಾಣದೆ (ಷಂ ಪಭಾ. ೧-೧೪೪); ಬಿಂಕಂ ಬೆರಸೊರ್ವಳ್ನೋಡ ಗಳಿಗೆ 
ಗೋರಡಿಯಂ ವಿಸ್ತರದಿಂದಿಡುತುಂ ಬಂದಳ್‌ (ಧರ್ಮಾಮೃ. ೭-೧೮೮) ; 
ದಾಶ್ಟಿಣ್ಮ ದಲಿ -ತಾನೋರಡಿಯಹೀರಡಿಮಾಡಿಜಿನು ಜಗವ (ನಿಧಾಗ. 
೮-೧೮-೩೧) ; ಪೊಡನಿಯೋರಡಿಗೊಯ್ಕೆ ಕುಸಿವವೊಲಡಿಯಿಡುವ 
ಚಾಣೂರ ಮುಖ್ಯರು ನಡೆದು ಬಹ ವಹಣಿಯೆ ತದಾಸ್ಥಾನವನು ಮೆಚ್ಚಿ 
ಸಿತು (ಸಾಳ್ವಭಾ. ೧೩-೫೬). [ಓರ್‌] (ಆ ಒರ್‌) + ಆಡಿ] 

ಓರಣ (ನಾ). ೧.' ಸಾಲು; ಪಂಕ್ತಿ: ನೆಜಕದೆಚ್ಚೆಚ್ಚೋರಣದೊಳ್‌ 
ಚೀಕಿತ್ಸನನಾರುಮಗುರ್ವಿಸೆ ಘಟೋದ್ಭವಂ ತಅದಾರ್ದಂ (ಪಂಸಭಾ. 
೧೧-೬೦) ; ಓರಣದ ತೋರಣದ ಮೆಜಕಿವ ಮುತ್ತಿನ ಮತ್ತವಾರಣದ 
ಮಂಟಪದ (ಹಡಳಾ. ೪-೫) ; ಗಜನಿವಹ ರಥದೋರಣಂ ತೇಜಿಗಳ ರಾಜಿ 
(ಸೌಂದಪು. ೧೧-೧೦); ಓರಣದ.ಕಜೆಗಳಲಿ ತಲೆಗಳ ತೋರಣವ ಕಟ್ಟಿದರು 
(ಕುವ್ಯಾಭೀ. ೪-೧೮). ೨. ಅಚ್ಚುಕಟ್ಟು; ಕ್ರಮ; ಒಪ್ಪ; ಶಿಸ್ತು: 
ಅದಜ ವಲಯದೊಳೋರಣದಿಂ ಕೀಲಿಸಿ ಪಜ್ಜಳಿಸುವ ಪಸುರ್ವಣಿಯೆಂಬ 
ತೆಜದಿ (ಜಯಕಾ. ೧-೬೫); ಬದನೆಯೆ ಕಾಯನೋರಣಧಿನಪ್ಟೋಳು:ಮಾಡಿ 
ಬೇಯಿಸಿ (ಸೂಪ ಶಾ. ೪-೧೨); ಪಾತ್ರೆಗಳನ್ನು ಓರಣವಾಗಿ ಸಾಲಾಗಿ 
ಇಟ್ಟು ಆಟನಾಡುತಿದ್ದನು (ಕಾಂಪೂಚ. ೪); ಓರಣವಾಗಿಟ್ಟ ವಸ್ತುಗಳನ್ನೆಸಿ 
ಮತ್ತೆ ಮತ್ತೆ ಎತ್ತಿ ಎತ್ತಿ ಇಡಲಾರಂಭಿಸಿದೆಳು (ಸರಿಣೀ. ೧೩). 

[ದೇ. ॥ ತಮಿ. ಒುಖ್ಗು] 

ಓರಣಂಗೊಳ್‌, ಓರಣಗೊಳ್‌ (ಕ್ರಿ). ಸಾಲಾಗಿರು ; ಕ್ರಮವಾಗಿರು; 
ಮ್ಯವಸ್ಥಿತವಾಗು : ಮುತ್ತಿನಿಂ ಕಟ್ಟಿದುವು ಮೇಲ್ಕಟ್ಟು ತೊಳತೊಳಗೆ 
ಮಕರತೋರಣ ಓರಣಂಗೊಂಡವಲ್ಲಲ್ಲಿ. (ಮಾನರ.ದೇ. ೧೬೪-೧೭) ; ಮಾನಿ 
ನಿಯರುಗಳೋರಣಂಗೊಂಡು ಮಣಿಖಚಿತಕಾನಕದ ದಂಡಿಗೆಯ ನುಡಿ 
ಸುತ್ತ (ಸೌಂದಪು. ೮-೪); ಮತ್ತಮಾಗಳೋರಣಂಗೊಂಡು ಶರಚ್ಛಶಾಂಕ 
ಕುಚಿಯೊಳ್‌. ಸೆಣಸಲೆಳಸಿ (ಶಬಶಂ. ೧-೭೯ ವ). ಓರೆಣಗೊಳ್‌ : 
ಕೊಂಕುಗೊಳ್ವ -ಪೊಳೆವೋರಣಗೊಂಬ ತೊಟಲ್ವ ತೇಲ್ವ (ಚಿಕವಿ.೪-೧೨೩). 

[ಹರಣ + ಕೊಳ್‌] 

ಓರಣಂಗೊಳಿಸು, ಓರಣಗೊಳಿಸು (ಕ್ರಿ). ಅಂದವಾಗಿ ಜೋಡಿಸು : 
ಕಚಾವಳಿಗಳಂ ಬಗಿಬಗಿದು ಪುಡಿಗತ್ತುರಿಯನೆಯ್ದೆ ತಳಿದೋರಣಂಗೊಳಿಸಿ 
ಕಮ್ಮಲರ್ಗಳಂ ಮುಡಿಸಿ (ಪದ್ಮರಾ. ೩-೪೪) ; ರುದ್ರಾಕ್ಟೆಯಂ ಚಾರು 
ತರದ ಧಾರೆಗಳುಳ್ಳವಿಪ್ಪತ್ತೆಂಟಂ ಚೆಲ್ಪಿನಿಂದೋರಣಂಗೊೊಳಿಸಿ (ಸೌಂದಪು. 
೬-೩೪). ಓರಣಗೊಳಿಸು : ಅವರು ನಿನ್ನಂತೆಯೇ "ಕೂದಲು ಓರಣ 
ಗೊಳಿಸಿಕೊಂಡಿರುತ್ತಾರೆ (ಹೇಮಂತ. ೫೫). [ಓರಣಂಗೊಳ್‌ + -ಇಸ್ಕು] 

ಓರಣಂಬಿಡಿ (ಕ್ರಿ). - ಓರಣಂಗೊಳ್‌ : ಸಂಗೀತಮಂ ಪಾಡಿ ಮೋಹಿಫ 
ಗರುಡ ಗಂಧರ್ವ ಚಾರಣರಿಂದೋರಣಂಬಿಡಿದೋರಂತೆ ನಿಂದ ವೀರ 
ಪ್ರಮಥರಿಂ (ಶಬಶಂ. ೧೧೭೯ ವ). [ಓರಣ + ಒಡಿ]. 

ಓರಣಗಾತಿ (ನಾ). ಓರಣವುಳ್ಳವಳು ; ಅ ಚ್ಚು ಕ ಟ್ಟ ನವಳು: 
ಎಲೆಬಳ್ಳಿಗಳು ಓರ ಣಗಾತಿ ಯರಂತೆ ಧೋರಣದಿಂದ ನಿಂತಿದ್ದವು 
(ಸಮಜೀ- ೮೭). [ಓರಣ + -ಗಾರ(< -ಕಾಅ) 4-8) (< -ಇತ್ತಿ)] 

ಓರಣಗೆಡು (ಕ್ರಿ). ಸಾಲು ಮುರಿದು ಹೋಗು; ಅವ್ಯವಸ್ಥಿತವಾಗು: 
ಉಲಿದುದಾಹವ ಸೇನೆ ರಿಫುಮಂಡಳಿಕರೋರಣಗೆಡಲು ರಣಮಂಡಲದೆ 
ಪದ್ಮವ್ಯೂಹದಲಿ"ಕೆಣಕಿದನು ಕಾಳೆಗವ (ಕುವ್ಯಾದ್ರೋ. ೧೦-೩೯). 

[ಓರಣ + ಕೆಡು] 


10 


25 


30 


95 


40 


ಓರಿ 


ಓರಣಗೊಳ್‌ "ಓರಣಂಗೊಳ್‌' ನೋ. 
ಓರಣಗೊಳಿಸು "ಓರಣಂಗೊಳಿಸು' ನೋ.. 
ಓರಣಿಕೆ, ಓರಣಿಗೆ (ನಾ). ಸಾಲಾಗಿರುವಿಕೆ; ಕ್ರಮವಾಗಿರುವಿಕೆ : 
ಕಣೆಯ ಕಲ್ಲೊರಲೆ ಡೆಂಕಣಿಯಾಗೆಯುಂ. ಸಾರಮಾರಿಯ ಪೊಯ್ಲೊ 
ಳೋರಣಿಕೆಗೆಡೆಯುಂ. ತೆತ್ತಿಸಿದ ಗಾಳದೊಳೆತ್ತಿದ ಪಾಪೆಯಂತೆಟಲೆಯುಂ 
(ಅನಂತು. ೧೧-೮೪ ವ). ಓರಣಿಗೆ: `ಭೇರಿಶಂಖಮೃದಂಗ ರಣಕಹಳಾರ 
ವದ ರಧಸವಲಿ: ಮೇಲ್ವಗದೋರಣಿ[ಪಾ'ಕಾಂ. ಣೆ]ಗೆ ಪೈಸರಿಸಿ 
(ತೊರರಾ. ೫-೬-೭). [ಓರಣ + -ಇಕೆ] 
ಓರಣಿಗೆ "ಓರಣಿಕೆ' ನೋ. 
ಓರಣಿಸು (ಕ್ರಿ). ಸಾಲುಗೊಳ್ಳು; ಓರಣವಾಗಿರು : ವಿಮಳ ಸ್ವರ್ಗಸುಖ 
:ಹಾಕಾರಿ ಬರುತಿದೆ ಸಾರಿ ನೀವೆಂದೋರಣಿಸಿ ಕೈವಾರಿಸುತ ನಡೆದುದು ಸತೀ 
ನಿವಹ (ಜೀವಂಚ. ೮-೨೭); ಹಿಂದಾರವರು ಬಳಿನಳಿಯಲೊಗ್ಗಿ ನಲೋರ 
ಜಿಸಿ ಮುಂಚುವರು (ಕುವ್ಕಾಕ.೧೪-೯) ; ಉಭಯಪಕ್ಸ್ಷದೊಳೋರಣೆಸಿದ 
ವಿದ್ವತ್ಸಸಭೆಗೆ ಸಪ್ತಾಂಗವ ಕೊಟ್ಟು (ಮೊ ಹತ. ೨೦-೪೯); ಓರಣಿ 
ಸಿದಳಕಾವಳಿಯ ಪೆಆಕಿನೊಸಲ ಕತ್ತುರಿಯ (ಜೈಮಿಭಾ. ೨-೪೮). 
[ಓರಣ + -ಇಸ್ಕು] 
ಓರನ್ನ (ನಾ).:ಒಂದೇ ತೆರ; ಸರಿ; ಸಾಟಿ; ಸಮಾನ: ಆತನ ಮಗಂ 
ಪ್ರತಾಪದಿಂ ತೇಜದಿಂದಾದಿತ್ಕನೊಳೋರನ್ನನಪ್ಪೊಂ (ವೆಡ್ಡಾ"ರಾ. 
೭೫-೧೧); ಎನಗೆರಬ್ರ ಂಡಮುಮೋರನ್ನಕೆ ದಲೆಂತು ಕಾದುವೆಂ (ಪಂಪಭಾ. 
೧೦-೧೨); ಹೀರೂಡಲಿಕ್ಕಿದಂಗಜನ' ಕೂರಲಗಿನೊಳೋರನ್ನಮಪ್ಪಳ್‌ 
(ವರ್ಧಪಘು. ೪-೫೮ ವ); ಭಾರಕಿಗೋರನ್ನಳಪ್ಪ ನಾರಿಯನೊರ್ವಳಂ (ಗಿರಿಕ. 
೩-೯೮ ವ). [ಓರ್‌ (ಆ ಒರ್‌) + ಅನ್ನ] 
ಓರನ್ನೆ (ನಾ). ಸಮಾನಳಾದವಳು : ಶ್ರೀದೇವತೆಯಕೊಳೋರನ್ನೆಯರಂ 
* * ೬ ಶುಭಮುಹೂರ್ತದೊಳ್‌ ನೋಡಿ ಮುದ್ರಿ ಕಾಪ್ರದಾನಂ ಮಾಡಿ 
(ಸುಕುಮಾ. ೧೦-೬೫ ವ). [ಓರೆನ್ನ + -ಎ] 
ಓರಾಗು (ಕ್ರಿ) ಪಕ್ಕಕ್ಕೆ ಸರಿ; ಓರೆಯಾಗು ; ದಾರಿ ಬಿಡು: ನಡೆನಡೆ, 
ಓರಾಗು ಓರಾಗು,. ತಡೆ ತಡೆ... ಎಂದು ನುಡಿಯುವ: ಕಾಲಾಳುಗಳ 
ಧ್ವನಿಗಳು (ಕೃವಾಕ. ೭೫); ಓರಾಗು ಸಾರುವೆವೆನ್ನುವರು (ವಿಸೀಗೀ. 
೧೪). [ಓರೆ * ಆಗು) 
ಓರಾಯ, (ನಾ). ಸಾಲು; ಪಂಕ್ತಿ: ಎತ್ತಿದ ಮೇಘಡಂಬರಂಗಳ 
ಮುಂದೆ ಪರಿವಪಾಳಿಕೇತನಂಗಳ ವೋರಾಯದೊಬ್ಬರಂಗಳ ಕೂಡಿ ನಡೆವ 
ಕುಂತಂಗಳ (ಮಹಾನೇ..೧೨೨೯ ವ). [€. ಓಯರ 3) 
ಓರಾಯ್ಕ (ನಾ). ಒಂದೇ ಅಳತೆ, ಪ್ರಮಾಣ : ಭುಜದ್ವಂದ್ವದೊಳ್‌ 
ಕುಡಿಮಿಂಚಂ ಕೊನರಿಪ್ಪ. ವಜ್ರವಳಯಂ ವಶ್ಷೋಗ್ರದೊಳ್‌ ಶೋಭೆಯಂ 
ಪಡೆದೋರಾಯದ ಮುತ್ತಿನೆಕ್ಕಸರಂ (ಮಹಾನೇ. ೬-೪೨). 
[ಓರ್‌ (ಆ ಒರ್‌) + ಅಯ] 
ಓರಾಸನ (ನಾ). ಒಂದೇ ಆಸನ; ಏಕಪೀಠ: ಸುಕೇಂದ್ರನೊಳೋ 
ರಾಸನಮಿರ್ಪಂ (ಶಾಂತಿಫು. ೫-೧೫೩) ; ಇಂದ್ರನೊಳೋರಾಸನ [ಜಾ]ಣ 
ನೆನಿಪ ಪಾಣ್ಣ್ಯನ [ಕುಲ]ಮಂ ಚೇರಿನ್ಹೆ ಕ [ಚೋ)]]ಚನೆ ಬೇರಂ 
ಬೇ[ರಿನ್ನೆ ಕಿ]ಟನ್‌ ಆನೆವೆಡಂಗಂ (ಎಇ. ೫1x, ೨೮೯-೧೮ ; 963) ; 
ಅಚ್ಕುತೇಂದ್ರನೊಳೋರಾಸನಮಿರ್ದಂ (ಸುಕುಮಾ. ೯-೩೯). 
[ಓರ್‌ (ಆ ಒರ್‌) + ಆಸನ] 
`ಓರಾಳ್ಕಿ (ನಾ). ಒಂಜೇ ಆಳಿಕೆ, ಆಡಳಿತ: 'ಮನೆನೀಡಿಲ್ಲಾದದು 
ಓರಾಟಕ್ಕಿ£ ಳೈ] ಒರ್ಮ್ಮೆ (ಎಇ. ೫1೪, ೧೯೦-೧೨ ; 725). 
[ಓರ್‌ (ಆ ಒರ್‌), ಆಳೆ) 
ಓರಿ "ಓವರಿ? ನೋ. 


ಓರಿಗಾಡು 


ಓರಿಗಾಡು (ಕ್ರಿ). ಜೊತೆಗೆ ಅಡು; ಜೊತೆಯಾಗಿ.ಆಡು : ತಂದೆಮಗ 
ಳಿರಲಿ ಮೇಣಣ್ಣತಂಗಿಯುಮಿರಲಿಯೊಂದೆ ದಾರಿಯ ಹಿಡಿದು ಕೂಡಿಪೋ 
ದಡೆ ಬಿನದದಿಂದೋರಿಗಾಡಿದಡೆ ... ಸಂದೇಹಗೊಂಬುವರ* ಮನುಜರ್‌ 
(ಮಲ್ಲಚ. ೬-೮). [ಓರಗೆ (ಆ ಓರಗೆ) + ಆಡು] 

ಓರಿಗೆ "ಓರಗೆ' ನೋ. 

ಓರಿಚೇಳು (ನಾ). “ಸಣ್ಣ ಕೆಂಪು ಚೇಳು ” (ರಮಾಕಾಂ. ೧೩೦). [?) 

ಓರಿಡು (ಕ್ರಿ). ಗೋಡೆಗೆ ಕೆಂಪು ಪಟ್ಟಿ ಬಳಿ (ಸ್ಕಾಂಡರ್‌). 

[ಓರ್‌ + ಇಡು] 

ಓರಿರ್ಮೆ (ಅ). ಒಂದೆರಡು ಸಲ: (ಓರಿರ್ಮೆ ಯಾತಾಯಾತವೋಗಿ) 
(ಮೊಂತ್ರಶ. ೧೪೦-೧೦). [ಓರ್‌ (ಆ ಒರ್‌) + ಇರ್ಮೆ] 

ಓರು, (ಕ್ರಿ). ಆರೋಟಚಿಸು ; ಚಿಂತಿಸು; ವಿಚಾರಿಸು; ಯೋಚಿಸು 
(ಕಿ). 

(ದೇ. 1 ತಮಿ. ಓರ್‌; ಮಲ. ಓರ್ಕ್‌; 

ಆಕೋಯು] 

ಓರ್ಕು "ಓರ್‌ ನೋ. 

ಓರುವಾಯಿ (ನಾ). ಒಂದು ಊರಿನ ಹೆಸರು: ಪೂತ ಪುಜ್ಪವನದಿಂ 
ನನದಿಂ ತೊಳಪ ಕಲಿಡೀವ ನಿಳಯದ ಬೆಳಕೆದಿನೀಯೋರುವಾಯಿ 
ಸೊಗಯಿಸುತಿರ್ಕ್ಟುಂ (ಸಾಇಇ. 1X-, ೩೨೨-೨೧ ; 1195). [2] 

ಓರ; (ನಾ). ೧. ಇಳುಕಲು; ಇಳಿಜಾರು; ಮಗ್ಗುಲು : ಬಡಗಣ ಶೃಂಗ 
ಪರ್ವತದೋರೆಯಲಿ (ಕು ವ್ಯಾ ಸ. ೩-೬೧); bids 
[ಪಾಠಾಂ. ಜರಿಗಳಿಂದುರಿಗಳಿಂ] ಪೋರೆಯಿಂದಿಡಿದ ಕಮ್ಮರಿಗಳಿಂ . 
ಆ -ಪಥಂ ಬೆದಲಿಸುವುದು (ಡೆಬಪು. ಚ ತಾನು ಸ್ವತಃ ಗುಡ್ಡದ 
ಓರೆಯನ್ನು ಅಗೆಯಲಾರಂಭಿಸಿದನು (ಆಕ್ಟ ರ. ೫); ಗುಡ್ಡದ ಓರೆಯ 
ಮೇಲಿಂದ ಹಾಡೊಂದು ಇವನ ಕಿವಿಯ ಮೇಲೆ ಬೀಳುವುದು (ತುಂಗಧ. 
೬೮). ೨. ವ್ಯತ್ಯಾಸ: ನೆನಹಿನ ಗಡಣೆಯೆಂತಂತೋರೆಯಿಲ್ಲದೆ ನುಡಿವ 
ಭಾಷೆ ನುಡಿಗಳಹಗೆ ತಾಂ ನಡೆಸುವುದು ಭಾಷೆ (ಬಸಪು. ೬-೨); ಜ್ಞಾನ 
ನಿಷ್ಠೆಯೊಳೋರೆಯುಂಟೀ (ಕುವ್ಯಾಸ. ೧೩-೪೧). ೩. ಮೂಲೆ; ತುದಿ. 
೪. ಅಂಚು; ಪಕ್ಕ; ಬದಿ: ಭೂರಿಬಲ ಹಬ್ಬಿದುದು ದಿಕ್ಕುಗಳೋರೆ 
ಹಿಗ್ಗಿದವು (ಕುವ್ಯಾಭೀ. ೮-೧೧) ; ಹಾರನಹಳ್ಳಿ ಯ ಓರೇಲಿ ಇರುವೋನೇ 
ನಾರಿಯ ಮಗನೇ ಬೆನವಣ್ಣ (ಜಗೀತೆ. ೪). ೫. ವಕ್ರತೆ; ಡೊಂಕು: 
ವೀರಸಿರಿ ನಿಮಗೆಂದು ವಂದಿಗಳೋರೆ ಕಟಕಿಯಲೆನ್ನರೇ ಕೈವಾರಿಸುವ 
ಕಫಿಸಿಕರ ನಾಡದೆ (ಕುವ್ಯಾಗ. ೧-೧೯) ; ನಾರಿಯಂ ಕೀಸಿ ನರಮಂ ಸೀಳಿ 
ಹೆಡೆಗಟ್ಟು ವೋರೆಯಂ. ತಿರ್ದು ಒಳ್ಳಿತುಮಾಡಿ ಬಿಲ್ಲನೊರೆ (ಸಮ್ಯಳ್‌. 
೧೦-೩೨). ೬. ವಕ್ರಸ್ತ್ರಭಾವದವನು: ಕಳ್ಳರುಗಳೋರೆಗಳು . . 
ಕೆಡಿಕಿಗಳನಿಷ್ಟ ಪುಷ್ಟಿಗಳು (ಬಸಪು. ೪೦-೫೮). 

(ಡೇ. ॥ ತಮಿ.'ಓರ್ಯ ವಾರ; ತುಳು, ಕೊಡ. ಓರೆ; ತೆಲು. ಓರೆ] 

ಓರೆ (ನಾ). ಸಮಾನ; ಸಮವಯಸ್ಯ ; ಸರಿಜೊ ಡಿ: ಅಂತು 
ತನ್ನೋರೆಗಳ್ಳೆರೆಸು ದುಢುಮ್ಮಿಣೀದೋಲಾಡುವಲ್ಲಿ (ಶಾಂತಿಷು. ಆ-೨೮ ವ); 
ಸಿರಿಯು ಕುಲಸತಿ ಸುತನು ಕಮಲಜ ' ಓರೆ[ಸಾ ೫9 ೦. ರಿಯ ಸೊಸೆ 
ಶಾರದೆ ಸಹೋದರಿ ಗಿರಿಜೆ (ಹರಿಸಾ. ೨೫). [< ಓರಗೆ] 

ಓರೆಂಜಲ್‌ (ನಾ). ಒಂದೇ ಎಲೆಯಲ್ಲಿ ಊಟಮಾಡುವುದು; ಸಹ 
ಭೋಜನ : ಓರೆಂಜಲ್ಲೊರ್ಪಂತಿಗೆ ವಾರದ ಖಳರೊಡನೆ ಬೆರಸಿ ಮೇಳಂ 
ಗೊಂಡಂದಾರುಂ ಲಘುವಪ್ಪರ್‌ (ಕಾ ವ್ಯಾವ. ೨೫೯); ಒರ್ತಲೈ 
ಓರೆಂಜಲ ನಂಟಿಂ, ಓರಂದದ ಮಾನಸಂ (ಭಾಷಾಭೂ. ೧೫೩ ಉದಾ); 
ಓರೆಂಜಲ್‌, ಈರೈದು, ಈರೊತ್ತೆ (ಶಮದ. ೧೮೦ ಪ್ರಯೋ). 

[ಓರ್‌ (ಆ ಒರ್‌) + ಎಂಜಲ್‌] 


ತೆಲು. ಕೋಯ್ಯು, 


೧೩೦೫ 


25 


85 


ಓರೆಡೆ, 


ಓರೆಕಿವಿ (ನಾ). ಬಾಗಿದ ಕಿವಿ; ಡೊಂಕಾದ ಕಿವಿ (8). 
[ಓಕ್ಕೆ + ಕಿವಿ] 
ಓರೆಕೆಯ್‌ (ನಾ). ಬಾಗಿದ ಕೈ; ಡೊಂಕಾದ ಕೈ (8). 
[ಓಕೆ + ಕೇಯ್‌] 

ಓರೆಳೋರೆ (ನಾ). ೧. ಹೆಚ್ಚುಕಡಮೆ; ಲೋಪದೋಷ : ಆರು 
ಮಜಸಬಹುದರಸನೆಲ್ಲರ ಚಿತ್ತದೋರೆಕೋರೆಯ ಬಲ್ಲನು (ಭರಚ. ೮-೭) ; 
ವಿಮಳ ದರ್ಪಣವ ನಿಟ್ಟಿಸಿ ತಮ್ಮ ಕೈಮುಟ್ಟಿ ಸಮಜದರೋರೆಕೋರೆಗಳ 
(ಭರಡೆ. ೩೧-೪೬) ; ಜೀವನದ ಏರುಪೇರುಗಳು, ಓರೆಳೋರೆಗಳು ತುಂಬ 
ಬೇಕು (ಅಲೆಮ.: ೪೫). ೨. ವಕ್ರತೆ; ಕೊಂಕು : ಬಹಳಪಾಲು ಜನರೆ 
ಓರೆಕೋರೆಯ ನೋಟ, ವಕ್ರದ ನಡೆ ನುಡಿ ... ತನಗೆ ಭಾಸವಾಗುತ್ತಿತ್ತು 
(ರಂಗನಾ. ೧೯). [ಓರೆ * ಕೋರೆ) 

ಓರೆಗಟ್ಟು (ನಾ). ಓರೆಯಾಗಿ -ಪೇಟ ಅಥವಾ ರುಮಾಲನ್ನು ಕಟ್ಟು 
ವುದು (ಕಿ). [ಹಿಕ್ಕೆ + ಕಟ್ಟು) 

ಓರೆಗಣ್ಣು (ನಾ). ೧. ಕಣ್ಣಿ ನ ಕೊನೆ; ಕಡೆಗಣ್ಣು ಕಟಾಕ್ಷ; 
ಅಪಾಂಗ: ಓರೆಗಣ್ಮಲಿ ನೊಂದು ನೋಡುವ ಸೂರಿಯನ ಸುತಗಭಯಕರ 
ಸರಸೀರುಹವ ತೋಜಸುತ.(ತೊರರಾ. ೪-೪-೨೯) ; ಸಾರಥಿಯ ಕುಬ್ಮಾನ 
ತಾರವನೋರೆಗಣ್ಮಿ ನೊಳೀಕ್ಷಿಸುತ ದಮಯಂತಿ (ನಳಚ, ೮-೪೩); 
ನೋಡುವಳೊಡನೋರೆಗಣ್ಣಿಂದ ಭಾವನ ಕೂಡಡ್ಡವೋಣಕಿದೆಗೆವಳು 
(ಭರಚ. ೯-೬೮). ೨. ಮೆಳ್ಳೆ ಗಣ್ಣು (ಕ). [ಓರೆ + ಕಣ್ಣು (ಆ ಕಣ್‌)) 

ಓರೆಗೆಡೆ (ಕ್ರಿ). ೧. ಕೊಂಕು ಮಾತಾಡು ; ಗಳಹು : ಉಳಿದ ದ್ರುಪದ 
ವಿರಾಟರೆಂಬೀ ಹುಳುಗಳವರಂತೋರೆಗೆಡೆದರು (ಕುವ್ಯಾಉ. ೨-೪೦); ವ 
ರುದ್ರನು ಜಗವ ನುಂಗುವನೋರೆಗೆಡೆಯದಿರಂಬ ಸುರಿ ಸುರಿ(ಕುವ್ಯಾದ್ರೋ. 
೧೦-೫೨). ೨. ಪಕ್ಕಕ್ಕೆ ಬೀಳು: ಹೂಮಾಲೆ ವಾರಣೇಂದ್ರನ ಮೇಲೆ 
ಬಿದ್ದಂತೋರೆಗೆಡೆದುರುಳಿತ್ತು ಧರಣಿಗೆ (ನಿಭಾಗ. ೧೦-೬೯-೩೪). 

[ಹಿಕ್ಕೆ ಕೆಡೆ,] 

ಓರೆಗೈ, ಓರ್ಗೈ (ಕ್ರಿ). ಓರೆಮಾಡು (?): ತೋಬ ಜೀವನವೆಲ್ಲಿ 
ಶಿರಮುಂಡೋರೆಗೈದಾಗೆನ್ನ ಮಾಹತ್ತೊ ಜುದಲ್ಲದೆ ಬಿಡಲು:ಹೆಣನಾ 
ತೊಡಗೆ ಜೀವನವೆ (ಬಿಜ್ಜಪು. ೬೦-೪೫). ಓರ್ಗೈ : ಲಿಂಗವಿರದರ ಕಾಣು 
ತಲಿ ವದನಂಗಳೋರ್ಗ್ಗೆಯದೀಯ ಭ)ಷ್ಟನು ಜಂಗಮರ ಸಮುದಾಯ 
ಕೈದಿದೆ (ಬಿಜ್ಜಫು, ೯೧-೩). [ಓರೆ * ಗೈ (ಆ ಕೆಯ್ಮ್‌)] 

ಓರೆಗೊರಳು (ನಾ). ಬಾಗಿದ ಕೊರಳು; ಪಕ್ಕಕ್ಕೆ ತಿರುಗಿದ ಕೊರಳು: 
ಎಲೆ ಮಿಡುಕದಾಸ್ಯಾನ ವೀಳೆಯಡೆಲೆಯ ಮಡಿಸುವ ರಭಸವಿಲ್ಲೊಳಗೊಳಗೆ 
ಸನ್ನೆಗಳೋರೆಗೊರಳುಗಳೌಡುಗಚ್ಚುಗಳ (ಕುವ್ಯಾಕ. ೧-೨೦); ಉದುರಿದ 
ಬಿಲುಸರಳ ಹೆಗಲೋಕೆಗೊೊರ[ಪಾಕಾಂ. ಗರು]ಳರೆಮುಚ್ಚುಗಣ್ಣುಗಳ 
ತಳಿತ ರಕ್ತಾಂಕುರದ ಬಳಕೆಗೆ (ಕುವ್ಕಾಶ. ೩-೩೯). 

[ಓಕ್ಕೆ * ಕೊರಳು (ಆ ಕೊರಲ್‌)) 

ಓರೆಚಪ್ಪರ (ನಾ). ೧,-ಒಂದು ಮಗ್ಗುಲಿಗೆ ಬಾಗಿರುವ ಚಪ್ಪರ; 

ಇಳಿಜಾರಾದ ಚಪ್ಪರ. ೨. ಹೆಟ್ಟಿ ಅಥವಾ ಕೊಪ್ಪದ ಚಪ್ಪರ (8). 
[೩ಕ್ಕೆ + ಚಪ್ಪರ] 

ಓರೆಡೆ, (ನಾ). ಒಂದು ಸ್ಥಳ; ಒಂದು ಎಡೆ: ನಿಂದು ನಿಂದೋರೆಣೆ 
[ಪಾಠಾಂ. ರಡಿ]ಗೋರೊರ್ಮಾಲಿಸುತ್ತುಂ ನೆರವಿಯುಲಿಪುಮಂ (ಜಗವಿ. 
೧೫-೭೯). [ಓರ್‌ (ಆ ಒರ್‌) + ಎಡ್ಕೆ) 

ಓರೆಡ್ಕೆ (ನಾ). ಒಂದು ಸಲ ಬಡಿಸುವುದು, --ಬಡಿಸುವಷ್ಟು: 
ಓರ[ಕೆ2 ಡೆ ಮಾರಡೆಯಜಕಿದೆಡೆಮಾಡುವ ನಾರಿಯರೆಡೆಮಾಡುತಿರಲು 
ಭೂರಮಣನು ರಮಣಿಯರೆಲ್ಲರುಂಡರು ಓರಂತೆ ತೃಪ್ರಿವಡೆದರು (ಭರಚ. 
೪-೧೦೭). "ಮಾರೆಡೆ' ಪರಾ. [ಓರ (ಆ ಒರ್‌) *.ಎಡ್ಮೆ) 


ಓರೆದುಜುಬು 


ಓರೆದುಜುಬು (ನಾ). ಓರೆಯಾಗಿ ಕಟ್ಟಿದ ತುರುಬು : ಓರೆಡುಜುಬಂ 

ತೆಗೆದು ಜಡೆಗಟ್ಟಿ ಪೊಜಮಟ್ಟು ಕೇರಿಗೊಂಡೈದಿದಳ್‌ (ಜೈ ಮಿಭಾ. ೨೬-೯). 
[ಓರ್ಕೆ + ತುಜುಬ್ಮು (ಆ ತುಣುಂಬ್ಯು)) 

-ಓರೆನುಡಿ (ನಾ). ಕೊಂ ಕುಮಾತು; ವಕ್ರೋಕ್ತಿ: ಹೋರೆಗಳ 


೧೩೦೬ 


ಹೊಳ್ಳಿಲತ ಜೋಯಿಸರಾರುಭಟಿಗಳ ಬಿಂಕ ಕೋವಿದರೋರೆನುಡಿ ತಾ|5 


ಜಾಳುಜಪವೀ ನೃಪರ ಬೋಳವಿಸೆ (ಸಂಭನ. ೨೯-೫). [ಓರ * ನುಡ್ಡಿ) 

ಓರೆನೋಟ (ನಾ). ಕುಡಿನೋಟ; ಕಡೆಗಣ್ಣನೋಟ :” ಬಿನ್ನಣದಿ 
ಮಿಗೆವೋರೆನೋಟದ ಕಣ್ಣಿನಿಂದೀಕ್ಸಿಸಿದೆಳು (ನಳ ಚ. ೩-೬೦); ಆ ವೇಳೆ 
ಯಲ್ಲಿ ಓರೆನೋಟಿದಿಂದ ನೋಡುವ ಕಾದಂಬರಿಯ ಕರಿಯೂಲಿಗಳು 
ಬಲುನಿಡಿದಾದ ಕಡೆಗಣ್ಣಿನ ಬಳಿಗೆ ನಡೆದು (ವ ಚಕಾ. ೫೭) ; ನಿನ್ನೋರೆ 
ನೋಟಕೆ ಹಗೆ ತಾನೆ ಕೈಸೆರೆ ಯುದ್ಧವಿಲ್ಲದೆ ಗೆಲುವ ಧೀರೆ (ಇಂಚಾಪ. 
೮೯-೩೧). [ಓಕ್ಕೆ * ನೋಟ] 

ಓರೆಪೀರ "ಓರೆಪೀರಿ? ನೋ. 

ಓಕಿಪೀರೆ, ಓರೆಸೀರ (ಗು). “ಅಂಕುಡೊಂಕು, ನೇರವಲ್ಲದ?(ಸರಿಕೋ. 
೮೪). ಓರೆಪೀರೆ : (ರಮಾಕಾಂ. ೧೩೦). [+] 

ಓರೆಪೋರೆ (ನಾ). ೧. ಹೆಚ್ಚುಕಡಮೆ; ಲೋಪದೋಷ: ಪಾರ 
ಲೌಕಿಕದುಳಿವನೈಹಿಕದೋರೆಪೋಕಿಯಣಂದು ಬಲ್ಲವರಾರು (ಕುವ್ಯಾಸ. 
೧೨-೬೪); ಕೊಯ್ದಳವನಿಪಶಿಕೋಮಣಿಯ ಮಸ್ತಕವನೆರಡಾಗಿ ಸರಿಸ 
ದಿಂಡೋರೆಪೋರೆಗಳಿಲ್ಲದೆ (ಜೈ ಮಿ ಛಾ. ೨೬-೬೨) ; ಪದಿಮೂಖ ವರುಷ 
ಮೋಕಿಪೋರೆಗಳಿಲ್ಲದೆಯನುಭವಿಸಿದರು (ಲಕ್ಷ ಭಾ. ೪-೪-೩೬); ಪರ 
ರಾಷ್ಟ್ರದಿಂ ಬಂದ ದೊರೆಗಳ ಮನೋಭಾವವಣಕಿತೋರೆಪೋರೆ ಸಂಜನಿಸ 
ದಂತುಪಚಾರವೆರೆಸಿ (ವೆಂಕಾರಾ. ೧-೮-೧೦). ಪಿ, ವಕ್ರಕೆ; ಕೊಂಕು: 
ಓರೆಪೋರೆಯೊಳಾಡಿ ಧರ್ಮದ ಧಾರಣೆಯ ಧಟ್ಟಿಸುವದಿದು ಗಂಭೀರರಿಗೆ 
ಗರುವಾಯಿಯೇ (ಕುವ್ಕಾಸ. ೧೪-೮೪) ; ಕೌರವನು ಕರ್ಣಾದಿಗಳ ನುಡಿ 
ಯೋಕೆಪೋರೆಯೊ [ಪಾಠಾಂ: ಹದರಿನೊ]ಳವಗಡಿಸಿ (ಕುವ್ಯಾವಿ.ಆ-೭೦). 

[ಓಕ್ಕೆ * ಪೋರೆ) 
ಓರೆಮಾಡು (ಕ್ರಿ). ಮರೆಮಾಡು; ಮುಚ್ಚು : ಬೀಡು ಬಿಟ್ಟಿಡೆಗಿನರೇ 


20 


25 


ಕೆಂದು ನಾನೋರೆಮಾಡಿ ಮನೆಯೊಳಿಟ್ಟು ಬಂದೆ (ಭರಚ. ೩೯-೧೩೧) ; | 


ಬಾಗಿಲನ್ನು ತೆರೆದು ಓರೆಮಾಡಿಕೊಂಡು ಒತ್ತಟ್ಟು ಮಲಗಿದಳು(ದೇವೀಚೌ. 
೪೧); ಒಳಹೋಗಿ ನಿಂತು ಬಾಗಿಲು ಓರೆಮಾಡಿಕೊಂಡಳು (ಒಡ್ಡಿಉ. ೪). 
[ಓರೆ *- ಮಾಡು] 
ಓರೆಮಾತು (ನಾ). ನೇರವಲ್ಲದ ಮಾತು; ಕೊಂಕು ಮಾತು: 
ಏನಿದು ಓರೆಮಾತನಾಡುತ್ತಿರುವಿರಿ? ಹೌದೆಂದಾದರೆ ಒಪ್ಪಿಕೊಳ್ಳಿ; ಇಲ್ಲ 
ವಾದರೆ ಅಲ್ಲವೆನ್ನಬಾರದೇ? (ಕುರುಕಾ. ೪೮)- [ಓರೆ + ಮಾಕ್ಕು|] 
ಓರೆಮೂಗು (ನಾ). ಸೊಟ್ಟ ಮೂಗು; ಡೊಂಕು ಮೂಗು; ಬಾಗಿದ 
ಮೂಗು (4). [ಓರೆ * ಮೂಗು] 
ಓರೆಮೈ (ನಾ). ಪಕ್ಕ ಕ್ಸ ಹೊರಳಿದ ಮೈ ನ ನರೆಸಿಂಗರಾಯ ಹೊರಳಿ 
ನೋಡುವಾಗ ಇವರು ಓರೆಮೈ ಯಾಗಿ ಬಾವಿಯ ಕಡೆಗೆ ತಿರುಗಿದ್ದರು 
(ನಿರಾಭ. ೧೦೫). [ಓಕ್ಕೆ* ಮೈ (ಆ ಮೆಯ್‌)) 
ಓರೆಮೋರೆ (ನಾ). ಸೊಟ್ಟ ಮೋರೆ; ಒಂದು ಕಡೆಗೆ ತಿರುಗಿದ ಮುಖ 
(ಕಿ). [ಓರೆ * ಮೋರೆ (ಆ ಮೋಣ*)] 
ಓರೆಯಾಗು (ಕ್ರಿ). ೧. ವಕ್ರವಾಗು; ಕೊಂಕಿರು; ಭೂಭ್ರಮಣದ 
ಅಳಿವು ... ಓರೆಯಾಗಿರುವುದರಿಂದ, ಕ್ರಾಂತಿವೃತ್ತವು ವಿಸುವದ್ವೃತ್ತಕಳೆ 
» ೬ ೬ ಓರೆಯಾಗಿದೆ (ನಕ್ಷತ್ರ. ೪೦). ೨. ಪಕ್ಕಕ್ಕೆ ಸರಿ; ಅರುಗಾಗು : 
ಕಷ್ಟಗಳು ಓರೆಯಾಗುತ್ತ ಬಂದುವು (ಆರ್ಯಕೀ. ೭೧). 
[ಓರೆ * ಆಗ್ಕು] 


30 


40 


ಓರೊರ್ಮೆ 


ಓರೆಯಿಸು, ಓರೈಸು (ಕ್ರಿ). ೧. ಓರೆಮಾಡು; ಪ ಕ್ಸ ಕ್ಸ ಸರಿಸು: 
ಓರೆಯಿಸಿದಂ ; ತೇರಯಿಸಿದಂ; ತೆಲ್ಲಯಿಸಿದಂ (ಶಮದ. ೫೪ ಪ್ರಯೋ). 
ಓರೈಸು : ೨. (?): ತಾನಳಿದೊಡಮದತ್ಯಂತ ದಯೆಯಿಂ ಜೀವನವ 
ನಿತ್ತುಂ ತಳುವದೋರೈಪ ಶಕ್ರಂ ನಮ್ಮ ರಕ್ಲಿಸುಗೆ (ವಿವೇಭ. ೧-೧೧). 
[ಓಕೆ * -ಇಸ್ಯು) 
ಓರೆಲೆದಾವರೆ (ನಾ). ಒಂದು ಮೂಲಿಕೆ: “ಪದ್ಮಾ- ಗಂಟುಭಾರಂಗಿ, 
ಓರೆಲೆದಾವರೆ” (ಓಷಧಿ. ೯೦). [?] 
ಓರೆನರಿ (ಕ್ರಿ). ಓರೆಯಾಗು; ಪಕ್ಕಕ್ಕೆ ಸರಿ; ಅರುಗಾಗು: ಸುರಪ 
ದಿಶಾಪತಿ ಬಿನದದಿ ಪೊಡೆವವಸರದೊಳಗಾ ಕೈ ಯೋರೆವರಿಯೆ ನೆಗೆವರುಣ 
ಮಣಿಯ ಕಂತುಕಮೆನೆ (ಜಯಕಾ. ೧೪-೫). [ಓಕ್ಕಿ + ಪರ್ಕಿ) 
ಓರೆವೊಯ್ದು (ನಾ). ಅಡ್ಡ ಹೊಡೆತ; ಓರೆಯಾಗಿ ಬೀಳುವ ಪೆಟ್ಟು: 
ಜಾಜುವೊಯ್ಲಡವೊಯ್ಲು ನಿಡುವೊಯ್ಲೋರೆವೊಯ್ಲು ಪ್ಪರದಹೊಯ್ಲು 
ಬ್ಬೇಜುವೊಯ್ಸಿ ನಲೊದಗಿದರು ಭಟರು (ತೊರರಾ. ೪-೪-೨೪), 
[ಓರ್ಕೆ* ಪೊಯ್ಲು) 
ಓರೆವೋಗು (ಕ್ರಿ). ೧. ಒಂದು ಮಗ್ಗುಲಿಗೆ ಬಾಗು, ಜೋಲು: 
ಅಲ್ಲುವಿಳೆಯೊಳ್‌' ನಿಧಿಗಳ್‌ ಕರುಮಾಡವೋರೆವೋಯ್ತು (ಶಾಂತಿಷು. 
೩-೧೦೪) ; ಇಂಬಾಗಿರೆಯುಂ ಮಕುಟಮದಂ ಬಿಣ್ಬಿನೊಳೋರೆವೋದೊ 
ಡೋಸರಿಪವೊಲ್‌ ... ಕೆರಮನುತ್ತಮಾಂಗಕ್ಕೊಯ್ದಂ (ಶಾಂತಿಪು. 
೫-೧೦೨); ಮಹಾರಥರೆಚ್ಚು ಸಿಡಿಲ್ಲುದೀಸು ಸೂಸಿದುದು... ನೊಗನೋಕೆ 
ಪವೋಯ್ತು :(ಪಂರಾಮಾ. ೧೩-೬೯). ೨. ಕುಂದು; ಕಡಮೆಯಾಗು : 
: ಪೊರೆವೋಗದ ಕಟ್ಟಾಯಮುಮಂ ಓರೆವೋಗದ ಚಲಮುಮಂ (ಶಾಂತಿಪು. 
೪-೬೬ ವ); ಮೇರೆಯಆದ ಮೆಲ್ವಾತು ಓರೆವೋಗದ ಜಾಣ್ಮೆ ಮಣಿಯಲು 
(ಕುರಾಸಾಂ; ೨-೬೧). [ಓಕ್ಕಿ + ಪೋಗ್ಕು) 
ಓರೆಹದಿರು (ನಾ). ಸ್ಪಷ್ಟವಾಗಿ ತಿಳಿಯದಿರುವ ಒಗಟಿಯಂಥ 
ಮಾತು, ಸಂಕೇತ, — ಸಂಜ್ಞೆ ; ಜಾರುಮಾತು : ಕೌರವನು 
ಕರ್ಣಾದಿಗಳ ನುಡಿಯೋರೆಹದಿ [ಪಾಠಾಂ. ದ] ರಿನೊಳವಗಡಿಸಿ ಹೊಂದೇರ 
ದುವ್ವಾಳಿಸುತ ಮೂದಲಿಸಿದನು (ಕುವ್ಯಾವಿ. ೮-೬೦). 
(ಹಿರೆ, + ಹದಿರ್ದು (ಆ ಪದಿರ್‌,)] 
ಓರೈಸು "ಓರೆಯಿಸು”' ನೋ. 
ಓರೊಂದು (ನಾ). ಒಂದೊಂದು; ಒಂದಕ್ಕೊಂದು: ತೊಟ್ಟ ತುಡುಗೆ 
ಗಳ್‌ ಕೌಸ್ತುಭರತ್ನಮನೋರೊಂದೆ ಮಸುಳಿಸೆ (ಪ ಂ ಪ ಭಾ. ೫-೨೬); 
ತಂತಮ್ಮೊಳೋರೊಂದರ್ಕೆ ಪುಯಲ್ಬು ವಂ ತೆ ಕರುಣಾರುತಮನೊದವಿ 
ಸುತ್ತೆಂ (ಕಾದಂಉ. ೩೪೮); ಓರೊಂದಣಕೊಳಗೆ ನಾಡುಗಳೀರೆಂಟುಗಳಾಗೆ 
ಕೂಡಿ ಮೂವತ್ತೆರಡುಂ ರಾರಾಜಿಸೆ ಸೊಗಯಿಪ್ಪುದಿಳಾರಮಣೇರಮೃ 
ಗೇಹಮುಭಯ ವಿದೇಹಂ (ಪುಷ್ಪಪು. ೨-೨). 
[ಓರ್‌] (ಆ ಒರ್‌) + ಒಂದ್ಯು) 
ಓರೊಬ್ಬ "ಿರೊರ್ವ' ನೋ. 
ಓರೊಮ್ಮೆ "ಓರೊರ್ಮೆ? ನೋ. 
ಹಓರೊರ್ಬ "ಓರೊರ್ವ' ನೋ. 
ಓರೊರ್ಮೆ, ಓರೊಮ್ಮೆ (ಅ). ಒಮ್ಮೊಮ್ಮೆ; ಒಂದೊಂದು 
ಸಮಯ; ಒಂದೊಠಿಡು ಸಲ: ಪೆಸರ್ಗೊಂಡಿಂದ್ರನರೇಂದ್ರವಂದ್ಕ 
ನನೊಜಲ್ಲೆತ್ತಾನುಮೋರೊರ್ಮೆ ಚಿಂತಿಸಿದೊಂಗಂ ಪವಣಿಲ್ಲ (ಆದಿಷು. 
೧-೩೭); ಸುರನಿರ್ಪತ್ತಿರ್ಚ್ಸಾಸಿರಬರಿಸಕ್ಕೋರೊರ್ಮೆ ನೆನೆವನುಣಿಸಂ 
(ಶಾಂತಿಪು. ೪-೧೧೪) ; ಹಓರೊರ್ಮವನಿತಳದೊಳೋಕೊರ್ಮೆ ನಿದ್ಕಾಧರಾ 
ಕಾರದಿನಂತರ್ಧಾನದೊಳ್‌" (ಜಗವಿ. ೭-೯೩). ಓರೊಮ್ಮೆ : ಓಕೊಮ್ಮೆ 
ಮೆಲ್ಲನೆ ನಡೆವುದು (ಛರಚ. ೩೬-೭೪). [ಓರ್‌ (ಆ ಒರ್‌) + ಒರ್ಮೆ] 


ಓರೊರ್ವ 


ಓರೊರ್ವ, ಓರೊಬ್ಬ, ಓರೊರ್ಬ (ನಾ). ಒಬ್ಬೊಬ್ಬ; ಪ್ರತಿಯೊಬ್ಬ : | 
ಪರೆದೋರೋರ್ವರೊಂದೊಂದು ಬ ಟ್ಟಿಯೊಳ್‌ ಪೋಗಿ ಬೇಜಕವೇಜಕಿ 
ಪೊಟಲಂ ಪೊಕ್ಳು (ಪಂಪಭಾ. ಆ-೫೨ ವ) ; ಚರಮದೇಹಧಾರಿಗಳಿವರ್‌ 
ತಮ್ಮೊಳೋರೊರ್ವರಂ ನೋಯಿಸಲುಂ ಕೊಲಲುಂ ಆಜರ್‌ (ಚಾವುಂಪು. 
೬೯-೧೩); ಓರೊರ್ವರಯ್ನೂರ್ವರ್ಗಂ ನಾಯಕರಾಗಿ (ಧರ್ಮಾಮೃ. 5 
೨-೧೬೭ ವ); ಓರೊರ್ವರಂ ಡೊಳ್ಳರಿಸುತ್ತೋರೊರ್ವರಂ ಜಾಳಿಸುವ ಪದ 
ದೊಳ್‌' (ಜಗವಿ. ೬-೬೪); ಅಭವ ನಿಮ್ಮ ಶ್ರಿಪಾದಭಕ್ತ ರ್‌ ದುರಿತಮುಕ್ತ 
ರಿಪ್ಪರ್‌ ಕೋಟಗೋರೊರ್ವರ್‌  (ಚಿಬಪು. ೩-೧೩). ಓರೊಬ್ಬ : ತಮ್ಮೊ 
ಳೋರೊಬ್ಬರಿಗೆ ಬಣ್ಣಿಸುತ (ನಿಭಾಗ. ೩-೫-೪೦). ಓರೊರ್ಬ : ಓರೊ 
ರ್ಬರ ಕೈಗೆಯ್ದಿ ಸುವ ಬೇಗಮಂ ಮನಮೆಯ್ಲಿ ದುದಿಲ್ಲ (ಆದಿಪು. ೭-೮೨). 
[ಓರ್‌ (< ಒರ್‌) + ಒರ್ವ] 
ಓರ್ಗೈ "ಓರೆಗೈ' ನೋ. 
ಓರ್ಚಿಕೆ (ನಾ). ಸಹನೆ; ತಾಳುವಿಕೆ; “ಸಹನ ಶಕ್ತಿ” (ಗಂಗಾಮ. ೬೦). 
[ಓರ್ಚು + -ಇಕೆ] 
ಓರ್ಚು (ಕ್ರಿ). ತಾಳಿಕೊಳ್ಳು; ಸಹಿಸು(ಸ್ಕಾಂಡರ್‌); "ಅನುಭೋಗಿಸು” | 15 
(ಗಂಗಾಮ. ೬೦). 
(ದೇ. | ತಮಿ. ಓರ್ಮಿ ಎ ಧೈರ್ಯದಿಂದಿರು; ತೆಲು. ೬ರುಚು, 
ಓರ್ಚು ; ಕುವಿ. ಒರ್ಡ್‌, ಓದಿ] 
ಓರ್ಜಂತ "ಒರ್ಜಂತ' ನೋ. 
ಓರ್ಜವಳಿ (ನಾ). (?) : ಇಆಪದಿಪ ಬರಿಸಕೆ ಗುಡಿಗೆ ಓರ್ಜವಳಿ ದುಟ್ಟ 
ಗೆಇವರ್‌ ಇದನಟತಿದವರ್‌ ಬರಣಾಸಿಯುಂ ಕಾನಿಲೆಯು ಕೆರೆಯುನ್ಹೇ 
ಗುಲಮುಮ ಪಾರ್ವ್ವರುಮನಲ್‌ದ ಲೋಕಕೆ ಸಲ್ವರ್‌' (ಸೌಇಇ. 1x-, 
೪೦೧-೫; 7). [?] 
ಓರ್ಪಟ್ಟು (ನಾ). ೧. ನಿಶ್ಚಯ; ನಿರ್ಧಾರ (ಸ್ಕಾಂಡರ್‌). ೨. ಒಂದು, 
ಸ್ಥಳ 5 ಒಂದು ಎಜೆ (ಸ್ಯಾಂಡೆರ್‌). ಸಿ. “ನಿಶ್ಚಯ ಗುರಿ” (ರಮಾಕಾಂ. | 25 
೧೩೦). [ಓರ್‌ (ಆ ಇರ್‌) + ಪಟ್ಟು] 
ಓಲ್‌ "ಪೋಲ್‌ ' ನೋ. 
-ಓಲಂತೆ (ಅ). ಹೋಲಿಕೆಯನ್ನು ಸೂಚಿಸುವ ಮಾತು: ಕಾವ್ಯಕ್ಕೆ 
ಕೈಂಕರ್ಯವೆಸಗುವ ಅಲಂಕಾರದೋಲಂತೆ (ಶ್ರೀರಾಮಾ. ೬೦೧-೮). 
[-ಓಲ್‌ (೮ -ಪೋಲ್‌) + ಅಂತೆ] 
ಓಲಗ, (ನಾ). ರಾಜನ ಸಭೆ; ದರ್ಬಾರು; ರಾಜನು ದರ್ಶನ! 
ಕೊಡುವ ಎಡೆ; ರಾಜಾಸ್ಥಾನ: ಇರುಳಿನೋಲಗದೊಳ್‌ ನೆರೆದಿರ್ದ 
ನೆರನಿಯೊಳ್‌ ಅರಸನುಂ ಮಹಾದೇವಿಯುಂ (ವಡ್ಡಾರಾ. ೮೨-೩) ; ರಾಜ 
ರಾಜನುಜದೆ ಕಿಜುನೆಗೆ ನಕ್ಕು ನಾಳಿನೋಲಗದೊಳ್‌ ತಂದು ಕಾಣಿಸೆಂ 
ಬುದುಂ (ಪಂಪಭಾ. ೯-೨೮ ವ); ಆರೊಡನೆ ನುಡಿವೆನಟ್ತಿ ಯೊಳಾರೊಡ ; 95 
ಸೋಲಗದೊಳಿರ್ಪೆನಾರೊಡನೆ ಸಮಂತಾ ರೋಗಿಪೆಂ (ಗದಾಯು. 
೫-೩೦); ಸುದತಿಯರಿಲ್ಲದೋಲಗದ ಲೀಲೆ ಮನೋಹರಮಪ್ಪ ಸಕು] 
ರಿಲ್ಲದ ಮನೆವಾಟ್ಡ್‌ (ಧರ್ಮಾಮೃ. ೧-೭೪); ಮಿಡುಕದಿರ್ದುದು ರಾಯ, 
ನೋಲಗದೊಳಗೆ ಪರಿವಾರ (ಕುವ್ಯಾಕ. ೧-೧೮). 
[< ಸಂ. ಅನಲೋಕ?] 
ಓಲಗ್ಗ (ನಾ). (ರಾಜಸಭೆಯ) ಸೇವೆ; ಊಳಿಗ; ಚಾಕರಿ: ತಂಡ 
ತಂಡದೋಲಗಕ್ಕೆ ಪುಗುವ ಪೊಜಮಡುವ ವಾರವಿಳಾಸಿನಿಯರೆ ನೂಪು; 
ರಂಗಳ ರನಂಗಳೊಳ್‌ (ಪಂಪಭಾ. ೪-೪೯ ವ); ಅರಸರೋಲಗಂ ಲೇಸು! 
ಕಾಳೆಗಂ ಬೆಟ್ಟಿತೆಂಬಂತೆ (ಧರ್ಮಾಮೃ. ೯-೨೯) ; ಓಲಗದ ಸೂಳೆಯರ | 
ಭೂ ಪಾಲಕನಿಕೈಲದೊಳ್ಳಿದೆ ಕುಳ್ಳಿರ್ದರ್‌ (ಬಾಧಪು. ೬೯). 
[ಪ್ರಾ. ಓಲಗ್ಗ (ಆ ಸಂ. ಅವಲಗ್ಗ)] 


20 


30 


140 


೧೩೦೭ 


145 


ಓಲಗಮಿರ್‌ 


ಓಲಗೈ (ನಾ). ೧. (ನಾಗಸ್ವರ ಮೊದಲಾದ) ವಾದ್ಯ: ಪಾಳೆಯ 
`  ಗಾರನು ಗರ್ವದಿಂದ ಅವರೆದುರಿಗೆ ಓಲಗ ತಾಳಮೆ €ಳಗಳೊಂದಿಗೆ 
ಪಲ್ಲಕ್ಕಿಯಲ್ಲಿ ಅಟ್ಟಿಹಾಸದಿಂದ ಬಂದನು (ಸಂಸಕ. ೧೩೧); ಜೋಳದ 
ಗರಿಯ ಪೀಪಿಯೇ ಓಲಗ (ಸುವಸಂ. ೩೦); "ಮದುವೆಯ ಮನೆಯ 
ಓಲಗ (ರೂಢಿ). ೨. (ಆಲಂ) ಅಳು ; ಕೂಗು: ನಿನ್ನ ಓಲಗ ನಿಲ್ಲಿಸು 
(ರೂಢಿ). "ವಾಲಗ' ಪರಾ. 
ಓಲಗದವ '- ಓಲಗ ಬಾರಿಸುವವನು : ಹೊರಗೆ ಓಲಗದವನು 
ತೋಡಿರಾಗವನ್ನು ಬಾರಿಸತೊಡಗಿದ್ದನು (ಗಂಮಾಯಿ. ೧೩೫). ಔ ಇದರ 
ಮೂಲಸ್ವರೂಪ "ವಾಲಗ ' ಎಂದಿರುವಂತೆ ಕಾಣುತ್ತದೆ. ಕಿಟೆಲ್‌ 
ಅವರು ಇದನ್ನು "ವೇಣುಕ' ಶಬ್ದದಿಂದ ಬಂದಿರಬಹುದೆಂದು 
ಊಹಿಸುತ್ತಾರೆ. ಇದಕ್ಕೆ ಹೊಸ ಪ್ರಯೋ ಗಗಳಿರಬಹುದೇ 
ಹೊರತು ಹಳೆಯವು ಯಾವುವೂ ಇಲ್ಲ. [?] 
ಓಲಗಂಗುಡು, ಓಲಗಗೊಡು (ಕ್ರಿ). ದರ್ಬಾರು ನಡಸು; ರಾಜಸಭೆ 
ನಡಸು; ಸಭೆ ಸೇರು: ಆಂತು ಪಿರಿದೋಲಗಂಗೊಟ್ಟಿರ್ಪನ್ನೆಗಂ 
(ಪಂಪಭಾ. ೯-೨೯ ವ); ಈತನೋಲಗಂಗೊಟ್ಟರೆ ಸಪ್ತಾಂಗದ ರಾಜದ 
ತೇಜಮಸುಂಗೊಳಿಸುವುದನ್ಮಮಂಡಲಾಧೀಶ್ವರರಂ ( ಶಾಂತಿಪು. ೫-೧೨೮); 
ಮಕುಟವರ್ಧನರ ಮಂತಣದ ನಡುವೋಲಗಂಗೊಟ್ಟು ಕುಳ್ಳಿರ್ದ ನರೆಸಿಂಗ 
ಮೊನೆಯರ್ಗೆ ಮೆಯ್ಕಿ ಕ್ಕಿ ನಿಂದು (ನಂಬರ. ೨-೩೬). ಓಲಗೆಗೊಡು : 
ಮುಂದಣಾ ಚಾವಡಿಯೊಳಗೆ ಗೋವಿಂದನೋಲಗಗೊಟ್ಟರಲು (ಸಾಳ್ವಭಾ. 
೧೮-೫೦). [ಓಲಗೆ, + ಕುಡ್ಮು («ಲ ಕೊಡು)] 
ಓಲಗಂಪರೆ (ಕ್ರಿ). (ರಾಜನ) ಸಭೆ ವಿಸರ್ಜನೆಗೊಳ್ಳು ; ಸಭೆ ಮುಗಿ: 
ಮಿಕ್ಕಿನಮಾತ್ಯರುಂ ತಾರ್ಕಿಕರುವೆರಸಂತೋಲಗಂಪರೆದು (ಬಸಪು. 
೫೪-೮೩) , ಒಂದು ದೆವಸಂ ಬೈಗುಂಬೊಬಕ್ತಿನೊಳೆಂದಿನಂತಿರೋಲಗಂ 
ಪರಿ[ರೆ]ಯೆ ... ಅರಮನೆಯಿಂ ಪೊಲಮಟ್ಟು (ರಾಮಾಶ್ವ. ೪-೬). 
[ಓಲಗ್ಮ. * ಪಕ್ಕೆ) 
ಓಲಗಕಾರ್ಶಿ (ನಾ). ಪರಿಚಾರಿಕೆ; ದಾಸಿ: ಅರಮಗನಿರ್ಪ ಓಲಗದ 
ಓಲಗಕಾರ್ತಿಯರೆಲ್ಲರೊಪ್ಪಿದರ್‌ (ಶಬ್ದಾನು. ೩೪ ಪ್ರಯೋ). 
[ಓಲಗಳಾಜ + -ತ್ಮಿ (ಆ -ಇತ್ತಿ)] 
ಓಲಗಕಾಅ, ಓಲಗಿಕಾಲ (ನೌ). ಸೇವಕ; ಪರಿಚಾರಕ: ಮೃಗ 
ದೊಲನರಮುಮನರಸನ ಬಗೆಯುಮನಜಕದಲಸದೆಳಸಲೋಲಗಿಸಲ್‌ 
ನೆಟ್ಟಗೆ ಬಲ್ಲನುಳ್ಳೊಡವನಲ್ತೈ ಗುಣಾರ್ಣವ ಬೇಂಟಿಕಾಣನೋಲಗಕಾಆಂ 
(ಪಂಪಭಾ. ೫-೪೨). ಓಲಗಿಕಾಖ : *ಅನುಜೀವೀ, ಸಹಾಯಃ।, 
ಸೇವಕಃ, ಅನುಚರಃ, ಅನುಗಃ - ಈ ೫ ಓಲಗಿಕಾಜಂ? (ಹಲಾ ಯು. 
೭೦-೨೭೪) ; ಪಸಾಯದಾನಂಗುಡುವನಿಂತು ಕಾಣದೆ ಕೆಟ್ಟಿನೆಂದು ಚಿಂತಿ 
ಸುವವೋಲಗಿಕಾಜನುಂ (ಪಸಾರ. ೭೭೨-೧೧). 
[ಓಲಗ + -ಕಾಲ)] 
ಓಲಗಗೊಡು "ಓಲಗಂಗುಡು' ನೋ. 
ಓಲಗಗೊಳ್ಳು (ಕ್ರಿ). ಓಲಗ ನಡಸು; ದರ್ಬಾರು ಜರುಗಿಸು: 
ಕಾಮನು ಓಲಗಗೊಂಡಿರುವಾಗ ಜೊನ್ನವಕ್ಕಿಯು ಮುಕ್ಕಣ್ಣನ ತಿಂಗಳ 
ಸೆರೆಯ ವೃತ್ತಾಂತವನ್ನು ಅರುಹುವುದು (ಸಾಹಿಸ. ೧೩೨). 
[ಓಲಗ * ಕೊಳ್ಳು (ಆ ಕೊಳ್‌)] 
ಓಲಗಮಿರ್‌ (ಕ್ರಿ). ೧. ಸಭೆಯಾಗಿರು : ಪಲಗಣ್ಣನ ಪಟ್ಟದ ಸತಿ. ದ 
ಲಲನೆಯರೊಳಗೋಲಗಮಿರ್ಪಂತಾ ಲಲಿತ ಶಶಾಂಕವದನೆ ಸಖಿಯರ 
ಮಧ್ಯ್ಮದೊಳಿರಲ್‌ (ಜ ಯ ಕಾ. ೨-೧೯). ೨. ಸಭೆ ನಡಸು : ರಾತ್ರಿ 
ಯೊಳವನೀನಾಥಂ ಣಾನಗಳಿಯಲೋಲಗಮಿರ್ದೆಯ್ದ್ಹಿದನಾ ಶಯ್ಯಾಗೃಹಕೆ 


(ಜಯಕಾ. ೨-೫೦). [ಓಲಗ್ಗೆ + ಇರ್‌] 


ಓಲಗವಾಗು 


ಓಲಗವಾಗು (ಕ್ರಿ). ಸಭೆಯಲ್ಲಿ ದರ್ಶನ ಕೊಡು, —ಕಾಣಿಸಿಕೊಳ್ಳು: 
ಹೊಜಸಭೆಯಿಂದೊಳಚಾವಡಿಗೆಯ್ದಿ ಚೆಲ್ವೆಜಕದೊಳೋಲಗವಾದಾ 
(ಭರಚ. ೩೭-೬೪). [ಓಲಗ್ಮ + ಆಗ್ಕು) 

ಓಲಗನೀ (ಕ್ರಿ). ದರ್ಬಾರು ನಡಸು; ರಾಜಸಭೆ ನಡಸು; ಸಭೆ 
ಸೇರು: ಸುಶ್ತಿಮುಖಮಂಟಪದೊಳೋಲಸವಿತ್ತ ಖಲ ಭಕ್ತರ ಮಹಾ 
ಗ್ರಹದೊತ್ತನಾಲಿಸಿ ಕೇಳುತಂ ಶಿವಭಕ್ತಿವತ್ಸಳನು (ಬಸಪ. ೨೬-೨೩). 

[ಹಲಗೆ * ಈ] 

ಓಲಗವುರುಡು (ನಾ). ರಾಜಸಭೆಯಲ್ಲಿ ನಡೆಯುವ ಸ್ಪರ್ಧೆ: ಅನಗಿ 
ದಜ್‌ದಿರ್ದೊಡಂ ಚಲದಿನೆನ್ನೊಳೆ ಪೊಂಗಿ ಫೊಡರ್ಪುದೋರ್ಪನೋಲಗೆ 
ವುರುಡಿಲ್ಲ ಮೆಚ್ಚವಣಿಗಿಲ್ಲ ಕರಂ ಮುಳಿಸಿಲ್ಲ ಕಾಯ್ದು ಕೆಮ್ಮಗೆ ಬಟೀಿಸಂದು 
ಕೊಂದಪನಕಾರಣದಿಂ ಮೊಆಕಿಯೋ ಮನೋಭವಾ (ಆದಿಪು. ೧೨-೩೪). 

[ಹಲಗೆ + ಪುರುಡ್ಕು) 

ಓಲಗನವೆಣ್‌ (ನಾ). ರಾಜಸಭೆಯ ಪರಿಚಾರಿಕೆ, ಊಳಿಗ 
ದವಳು : ಕಾಲುತೊಡರು ಪರಿಪರಿಯ: ಬಿರುದಿನಂಕಮಾಲೆಯನೋದಿಸಿ 
ಕೊಳುತ ಓಲಗವೆಂಗಳು ಬರುತಿದ್ದರೀಕ್ಷಿಪರಾಲಿಗಳ್‌ ಬೆಬ್ಬಳವಾಗೆ 
(ಭರಚ. ೪೭-೪೮). [ಓಲಗ್ಯ + ಪೆಣ್‌] 

ಓಲಗಶಾಲೆ, ಓಲಗಸಾಲೆ (ನಾ). ರಾಜಾಸ್ಥಾನ; ಸಭಾಮಂದಿರ; 
ರಾಜಸಭೆ : ಓಲಗಶಾಲೆ ಪೂಗಿಡುಗಳೋಳಿಗೆ ಜೀವಣಶಾಲೆ ಮತ್ತ 
ಭೃಂಗಾಳಿಗೆ (ಪುಷ್ಪ ಪು. ೨-೫೦); ಏಳುವರೆಯೋಜನದಲೋಲಗಶಾಲೆ 
ತುಂಬಿತು (ಸಂಧಪ. ೫-೮೮); ವನಲಕ್ಷ್ಮಿಯೋಲಗಶಾಲೆಯಂದದಲಿ 
ನಂದನವನ ಕಡುರಯ್ಯವಾಯ್ತು (ಕಂನವಿ. ೫-೧೦೩) ; ವಿಜಯ ಸಿಂಹಾ 
ಸನದ ಓಲಗಶಾಲೆ ಅದ್ಭುತವಾಗಿ ಅಲಂಕರಿಸಲ್ಪಟ್ಟ ತ್ತು (ಶಾಂತಲಾ. ೧೬) ; 
ರಾಜನು ಪ್ರ ತ್ಯೆ €ಕವಾದ ಓಲಗೆಶಾಲೆಯಲ್ಲಿ ... ಕುಳಿತು ರಾಜ್ಯದೆ 
ವ್ಯವಹಾರಗಳನ್ನು ಪರಿಶೀಲಿಸುತ್ತಾನೆ (ಪ್ರವಾಇ. 11, ೨೯೩). 
ಓಲಗಸಾಲೆ: ಪಾಸಜಕಿ ಸಿಂಹಪೀಠಮಳಿನೀರುತಿ ಮಂಗಳ ಗೀತಿ... 
ಪೊದಜಕೋಲಗಸಾಲೆ ಮೊಕ್ಕಳಂ ಬೀಸುವ ಗಾಳಿ ಚಾಮರದ ಗಾಳಿಯೆನಲ್‌ 
(ಪಂಪಭಾ. ೭-೨೯); ಶ್ರಿದಶಾಂಗನೆಯರ್‌ , .. ಪಾಡಿದರೋಲಗಸಾಲೆ 
ಯೊಳ್‌' (ಶಾಂತಿಪು. ೯-೧೮೫); ಕಣ್ಟೆಳಗೋಲಗಸಾಲೆಯೆಲ್ಲಮಂ ತೀವೆ 
(ಕಬ್ಬಿ ಕಾ. ೧೩೩); ಓಲಗಸಾಲೆಯಲಿ ಯತುಪರ್ಣನಿದ್ದನು ಸಿಂಹಪೀಠದಲಿ 
(ನಳಚೆ. ೭-೧). [ಓಲಗ + ಶಾಲೆ] 

ಓಲಗಸಮಯ (ನಾ). ಓಲಗ ನಡೆಯುವ ಸಮಯ; ಸಭೆಯ 
ವೇಳೆ: ದೇವನೋಲಗಸಮಯವಅ್‌ತಾಂ ಬಹೆನು ನಿಲ್ಲು (ಕಾ ಶಿರಾ. 
೧೪-೫೩). [ಓಲಗ 4+ ಸಮಯ) 

ಓಲಗಸಾಲೆ "ಓಲಗಶಾಲೆ' ನೋ. 

ಓಲಗಾರ್ತ (ನಾ). ಓಲಗಕ್ಕೆ ಅಥವಾ ಸೇವೆಗೆ ಯೋಗ್ಯವಾದದ್ದು : 
ಮೇಲನೆಣಿಕೆಯನಜಕಿಯದೆಮ್ಮ ನೃಪಾಲವಂಶಕೆ ಕುಂದ ಹೊಜ್‌ಸುವು 
ದೋಲಗಾರ್ತನೆ ನಿಮಗೆ ನಿಮ್ಮನುಮಾನವೇನೆಂದ (ತೊರೆರಾ. ೬-೫೩-೭೫). 

[ಓಲಗ್ನ + 2] 

ಓಲಗಿಕಾಅ "ಓಲಗಕಾಅ' ನೋ. 

ಓಲಗಿಗ (ನಾ). ಸೇವಕ: ನಿನಗೆಂದುಂ ತೆತ್ತು ಪೊತ್ತೋಗಲಿಗ[ಲಗಿಗತರ 
ಪರಿಯಾಗಿಪ್ಪ ಸೋಮಪ್ರಭಂ ನಂದನರೀಗಳ್ಕೊರ್ವಿ ತಾಮುಂ ಮಲೆದ 
ಪರವರುಂ (ಅನಂಪು. ೧೩-೧೫). [ಓಲಗ್ಗ + -ಣಗೆ] 

ಓಲಗಿಸ್ಟು ಓಲೈಸ್ಕು (ಕ್ರಿ). ೧. ದರ್ಬಾರು ಮಾಡು, --ನಡಸು. 
೨. ಒಟ್ಟಿಗೆ ಸೇರು: ಆ ಯೋಧಶ್ರೀಷ್ಮರ ದ್ವಂದ್ವಯುದ್ಧವನ್ನು 
ನೋಡುವ ಸಂಕೋಷವು ಮನಸ್ಸಿನಲ್ಲಿ ಹೆಚ್ಚಿ ಬರುತಲಿರಲು ಬ್ರಹ್ಮರ್ಷಿ 
ಗಳೂ ದಕ್ಷನೂ ಮೊದಲಾದ ನವಬ್ರಹ್ಮರೂ ಓಲಗಿಸಿದರು (ಕೃವಾಳ. ೧೭೩). 


೧೩೦೮ 


ಓಲಗಿಸ್ಕು 


ಓಲೈಸ್ಕು:. ೧. ಬೆಳಗುವ ಶರರ್ತಚಂದ್ರನು ಮೇಲೆ ಓಲೈಸಿದ್ದಾನೆ 
(ಪಂಯಾತ್ರೆ. ೬೧) ; ಶಂಕರನು ತನ್ನ ಪ್ರಿಯಸತಿ ಪಾರ್ವತಿಯೊಡಗೂಡಿ 
ಉಲ್ಲಾಸದಿಂದ ಓಲೈಸುತ್ತಿದ್ದಾಗ (ಭಾರದ- ೬೮). 

[ಓಲಗ 4 -ಇಸ್ಕು] 


5/ ಓಲಗಿಸ್ಕು, ಓಲಯಿಸು, ಓಲಯ್ಸು, ಹಿಲವಿಸು, ಓಲೈಸ್ಯು (ಕ್ರಿ). 


25 


30 


35 


40 


೧. ಸೇವೆಮಾಡು; ಅಧೀನವಾಗಿರು: ಶ್ರೀನೊಲಂಬನ ಪೆರ್ಗಡೆ 
ತ್ರಿಭುವನಯ್ಯ ಪೆರ್ಮಾಡಿಯನೋಲಗಿಸಿ ಸಿವಯ್ಯನ ಕೆಜಿಯನಾಳುತ 
ಮಿಟ್ಟು (ಎಕ. 1೪, ಚಾಮರಾ. ೧೪೧-೨ ; 900); ಎನ್ನ ಪ್ರತಿಮೆಯನ್ನಿಟ್ಟು 
ಪೂಜಿಸುತ್ತು ಮೋಲಗಿಸುತ್ತುಮಿರಿಂ (ವ ಡ್ಡಾರಾ. ೧೦೭-೨೭) ; ಓಲಗಿಸಿ 
ಬಾಳ್ವುದೆ ಕಷ್ಟಮಿಳಾಧಿನಾಥರಂ (ಪಂ ಸ ಭಾ. ೧೨-೯೨); ಓಲಗಿಪವನಿಂ 
ಮೂಢನಾರುಮಿಲ್ಲ (ಪಂಚತಂ. ೫೨-೨೧); ಕೋಲ ಮೊನೆಯಲಿ ಕೃಷ್ಣ 
ರಾಯನನೋಲಗಿಸಿ ಮೆ ಚ್ಚಿಸಿದನಾ ಕಟ್ಟಾಳು (ಕುವ್ಯಾಭೀ. ೭-೫). 
೨. ಅರ್ಪಿಸು; ಕಾಣಿಕೆಕೊಡು : ಓಲಗಿಸಿ ವಸ್ತು ವಾಹನಮಾಲೆಯ 
ನುತ್ತಂಸಮಣಿಮರೀಚಿಗಳಿಂ ಭೂಪಾಲನ ಚರಣಸರೋಜಕ್ಕೋಲಗಿಸಿದನು 
ದಯಸುಂದರಂ ತಣ್ಬಿಸಿಲಂ (ಪಂರಾಮಾ. ೨-೫); ನೃಪಾಲರ್‌ ವನವಾಲಿ 
ಗೋಲಗಿಸಿದರ್‌ ತಂತಮ್ಮ ಸರ್ವಸ್ವವಂ (ಜಗವಿ. ೯-೧೨); ಕರಮೇಲಕ್ಷಿ 
ಯುಳ್ಳ ಪಿಳ್ಳೆಗಳೆರೆಡುಮನೋಲಗಿಸುವಂ (ಯಶೋಚ. ೩-೭೭). 
ಓಲಯಿಸು : ೧. ಆರಸಿಯರನೋಲಯಿಸಲೆಂದು ಬಂದು (ಬಾಧಪು. 
೧-೧೬೨ ವ); ತನ್ನನೆಲ್ಲರುವೋಲಯಿಸಿ ಬರೆ (ಬಸಪ: ೫-೧೧); ಪಾಂಡನ 
ರಾದರೋ ನಿನ್ನನ್ನು ಓಲಯಿಸುವುದಕ್ಕೆ ಹೇಗೋ ಹಾಗೆಯೇ ಕಾಳಗಕ್ಕೂ 
ಸೊಂಟಿಕಟ್ಟರುವರು(ಭೀಷ್ಮಚ.೧೫೨).೩. ಪುಸಲಾಯಿಸು: ಗಿರಿಯಪ್ಪರು 
ಪೋಲೀಸರನ್ನು ತುಂಬ ಓಲಯಿಸುತಿದ್ದುದು ಮಾತ್ರ ಎಲ್ಲರಿಗೂ ಗೊತ್ತಿತ್ತು 
(ರಕ್ತರೂ. ೫೨). ಓಲಯನ್ಸ : ೧. ಹೊನ್ನನಾರ್ಜಿಸುವ -ತೆಜನಂ ನೆನೆದು 
ಎಂದನೋಲಯ್ಸಲ್ಪ ರಾಧೀನವೇಕೆಂದು (ಎಣಾರ. ದೇ. ೧೧೫-೧೬) ; ಮೃಗ 
ಧರಬಿಂಬಂಗಳವೆರಡಗಲದೆ ವೋಲಯ್ಸು (ಪಾಕಾಂ. ಕೊಂಡೆಸೆಯು]ತಿರ್ದ 
ಫುವು ಸರಸಿಜದೊಂದಗಣಿತ ಕರ್ಕಶವೆನಲ್ಯಗಪುತ್ರಿಗೆ ನೀಲ ಮುತ್ತಿನೋಶೆ 
ಯನಿತ್ತರ್‌' (ಗಿರಿಕ. ೧೦-೩೯). ಓಲವಿಸು : ೧. ಜಂಗಮವನೋಲವಿ 
ಸುತ್ತ (ಬಸಪು. ೨೧-೨೭) ; ಶರಣ ಶಂಕರದಾಸಿಮಯ್ಯನ ಚರಣಯುಗಳವ 
ನೋಲವಿ (ಪಾಠಾಂ. ಯಿ]ಪ ಕಿಂಕರಗೆ ಧನವಿಲ್ಲೆನಲುಬಾರದು (ಬಸಪು. 
೨೯-೩೧). ಓಲ್ಫೆಸ್ಮು: ೧. ಆಡಿಯೊತ್ತಲ್‌ ಕೇಯೂರಕನೆಡೆಯಜಕ 
ದೋಲೈಸೆ ಕನ್ಯ ಕಾಸಂಕುಳಂ (ಕಾದಂಉ. ೮೮) ; ಅರಸರನೋಲೈ ಸುವ 
ರಾದರದಿಂ ಬಲಹೀನರಾಗಿ ಸೇವಕರೆಂದುಂ (ಪಂಚ ತೇ. ೧೦೦-೧೦) ;: 
ಭವಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿರ್ದು ಓಲೈಸಿಹನೆಂದು ನುಡಿವ 
ರೆಯ್ಕಾ ಪ್ರಮಥರು (ಬಸವ. ೭೦೯); ರಣದೊಳೊಡ್ಡಿದರಾತಿಗಳನೀ 
ಹಣೆಯ ಪಟ್ಟದ ವೀರೆ ಜಯಿಸಲು ಹಣವಿಗಾನೋಲೈಸೆ ಮಾಡುವೆನಡವಿ 
ಯಲಿ ತಪವ (ಕುವ್ಯಾಭೀ. ೧-೩೮). ೨. ಆಯೋನಿಸಂಭವನೀ ಮಂಗಳ 
ಹಯವೆಂದೋಲೈಸಿದನಿಳಾಧಿನಾಥಂಗೆ ಪಾರಶೀಕಾಧೀಶಂ (ಕಾದಂಪೂ. 
೪೪೯) ;: ಪಾರಶೀಕಾಧಿರಾಜನೆನ್ನಂ ಕಂಡು ಪಿಡಿದೊಯ್ದು ತಾರಾಪೀಡ 
ನರೇಂದ್ರಂಗೋಲೈಸೆ (ಕಾದಂಉ. ೬೨೦). ೩. ಒಲಿಸಿಕೊಳ್ಳಲು ಓಲೈಸು 
ತ್ತಿದುದು ಮಾತ್ರ ಎಲ್ಲರಿಗೂ ಗೊತ್ತಿತ್ತು (ಮುನಿಮಾ. ೧೨೬). 
೪. ಹಿಮ್ಮೆಟ್ಟು ; ಹಿಂಜೆಸರಿ: “ಜೆಂಗೊಟ್ಟುದುಮೋಲೈಸಿತು ಪಿಂಗಿತು 
ಪೆಡೆಮೆಟ್ಟತೆನ್ನಲಪಸರಣಂ» (ಕವಿಕಂ. ೨೫೩). ೫. ಆವರಿಸು; ಸುತ್ತು 
ಗಟ್ಟು; ಬಳಸು: ಪಟುಭಟರ ಪಟಲ ವೋಲೈಸಿ ಬರೆ ಗಗನಮಂಡಲವ 
ಬಗಿದು (ಸೌಂದಪು. ೧೮-೧೪) ; ಹಾಲು ಬತ್ತಳೆ ಕವಿವರಗಿಳಿಗಳ ಹಿಂಡ 
ಮೇಲಕೆಬ್ಬಿಸುವ ನಾರಿಯರ ಪೇಳಲಳನೆ ನೆಲೆಮೊಲೆಗಳ ಕಮಲವೆಂದೋ 
ಲೈ ಸುವುವು ತುಂಬಿಗಳು (ಕಂನವಿ. ೫-೬೪). 


ಓಲಗಿಸ್ಕು 


ಓಲಗಿಸಿಕೊಳ್‌, ಓಲಯಿಸಿಕೊಳ್‌, ಓಲೈಸಿಕೊಳ್‌ ಎ ಸೇವೆಮಾಡಿಸಿ 
ಕೊಳ್ಳು : ಆಳಿದನು ರಾಮನ ವಿವಾಹದ ಮೇಲೆ ಹನ್ನೆರಡಬುದೆ ಪರಿಯಂ 
ತೋಲಗಿಸಿಕೊಂಡಖಿಳರಾಯರನವನಿಮಂಡಲವ (ತೊರರಾ. ೨-೧-೨); 
ಓಲಯಿಸಿಕೊಂಬುದೆಮ್ಮಂ ಪಾಲಿಫುದುಟಕ ಮಾಟ್ಬ ಕಾರ್ಯಮೇನುಳೊ 
ಡದಂ ಬಾಲಿಕೆ ಮಾಡಿಸಿಕೊಂಬುದು (ಬಾಧಪು.೬-೬೩) ; ಜಲರುಹಾಸನ 
ಮುಖ್ಯ ದಿವಿಜಾವಳಿಗಳಿಂದೋಲೈಸಿಕೊಂಬಗ್ಗಳದ ವಿಭವದ ದೈವ 
(ತೊರರಾ. ೧-೮-೭೫). ಓಲಗಿಸುವವ ಎ ಸೇವಕ: “ಸೇವಕಃ, ಅರ್ಥಿನ್‌, 
ಅನುಜೀವಿನ್‌ - ಇವು ಓಲಗಿಸುವನವನು? (ನಾಚಿರಾ. ೧೩೧). 
[ಓಲಗೃ + -ಇಸ್ಕು] 
ಓಲಗಿಸ್ಕು (ಕ್ರಿ). (ನಾಗಸ್ವರ ಮೊದಲಾದ ವಾದ್ಯಗಳನ್ನು) ಊದ್ಕು 
—ನುಡಿಸು, ಬಾರಿಸು: ಅತಿಮೃದುರವ ದಾಯಿಗಳಂ ತತಘನ 
ಸುಷಿರಾವನದ್ಧ ವಾದ್ಮ ೦ಗಳೆನೇಂ ಮತಮಜಾಡದೋಲಗಿಫುದೊ ದಂಪತಿ 
ಗೆಂದುಮವಾರ್ಯೆವೀರ್ಯಕೂರ್ಯಕ್ಸ್ಯಾ ಜಂ (ಅದಿಪು. ೫-೩೫). 
[ಓಲಗ್ಯ * -ಇಸ್ಕು] 
ಓಲಯಿಸು "ಓಲಗಿಸ್ಕು' ನೋ. 
ಓಲಯ್ಸು "ಓಲಗಿಸ್ಕು' ನೋ. 
ಓಲವಿಸು "ಓಲಗಿಸ್ಕು' ನೋ. 
ಓಲಸರಿ (ನಾ). (ಕರಾ) ವಿಶಿಷ್ಟವಾದ ನರ್ತನವನ್ನೊಳಗೊಂಡ 
ಭೂತಕೋಲ: ಭೂತದ ಕೋಲ ಓಲಸರಿಗಳಿಗಾಗಿ ಅಣಿ ಗಟ್ಟುವ 
ಭೂತದ ಪಾಶ್ರಿಯೂ ಹಾಗೆ ಮೆತ್ತೆಗಳನ್ನು ತಲೆಗೆ ಸುತ್ತಿಕೊಳ್ಳುತ್ತಾರೆ 
(ಪಾರ್ಕಿಸು. ೪೬) ; ಹುಲಿರಾಯನು ಓಲಸರಿಯ ಬಾರಣಿಗಾಗಿ ಹೊರಟ 
ನೆಂಬುದು ಅವರಿಗೆ ಗೊತ್ತಾಯಿತು (ವೀರಬಂ. ೨೫). 
[- ಶುಳು. ಓಲಸರಿ] 
ಓಲಾಟಿ (ನಾ). ೧. ಒಯ್ಯಾರಿತನ; ತೂಗಾಟ: ಈ ಓಲಾಟ ಒಂದೆರಡು 
ನಿಮಿಷ ಅಷ್ಟೆ (ಆಲಹೂ. ೮೯). ೨. ಉಬ್ಬು; ಉತ್ಸಾಹ; ಮೆರೆತ: 
ಪೇಳುವುಡೇನಿನ್ನು ದುರ್ಜನಸಂಗದೋಲಾಟ ಸೊಗಸಾಯಿತು (ಪುರಂದ. 
೧-೧೬೧-೩) ; ಮೈತುಂಬಿಕೊಂಡು ಮನೆಗೆ ಬಂದಳು. ಆ ಓಲಾಟ ಹೇಳ 
ತೀರದು; ಸುಮ ನೆ ಹುಚ್ಚು ಹುಚ್ಚು (ಸುಖವಿ. ೭). ೩. “ಮಿತ್ರತ್ವ ಡಿ 
(ಬರಿಕೋ. ೮೪)... [?] 
ಓಲಾಡಿಸುು (ಕ್ರಿ). ೧. ತೂಗಾಡಿಸು; ತೊನೆದಾಡಿಸು: ಪಂಡರಿಯ 
ಗೋಪಾಲವಿಕಲ ಓಲಾಡಿಸುತ್ತ ಕುದುರೆ ಓಲಾಡೆ ಪೋದನೆಂದು 
(ಜಗದಾ. ೧೪೩). ೨. ಸಂತೋಷಪಡಿಸು; ನಲಿದಾಡಿಸು : ಪಾಲಿಂದಂ 
ಮೊಸರಿಂದಂ ಮೇಲೆನಿಸುವ ತುಪ್ಪದಿಂದಮಡುಗೆಗಳಿಂದಂ ಲೀಲೆಯೊಳೆ 
ಮುನಿಕದಂಬಮನೋಲಾಡಿಸು ಮಗಳೆ ನಿನ್ನ ಕಣ್ಣಣೆವಿನೆಗೆಂ.(ಧರ್ಮಾಮೃ. 
೩-೨೬೬); ಗುಣ್ಬುವಡೆದ ಪೊರ್ಕುಲಕೆಂಬ ತಿಳಿಗೊಳಂ ಕಮ್ಮಂಗೋಲನೆಂಬ 
ಜಕ್ಕವಕ್ಕಿಯನೋ ಲಾಡಿಸೆಯುಂ (ಕಬ್ಬಿಕಾ. ೧೨೩). 
[ಓಲಾಡು, + -ಇಸ್ಕು] 
ಓಲಾಡಿಸ್ಕು (ಕ್ರಿ). ಸ್ನಾನಮಾಡಿಸು; ಮುಳುಗಾಡಿಸು : ಭುವನಾಂ 
ತರಮಂ ಸಿಂಪಿಸುವವೊಲಾಶಾವನಿತೆಯರಿಮನೋಲಾಡಿಸುವಂತೆವೊಲ್‌' 
(ಕಾದಂಪೂ. ೯೯೯); ಅತಿಪ್ರಮೋದರೆಸಪ್ರವಾಹದೊಳ್‌ ಮನಮನೋ 
ಲಾಡಿಸಿ ಕಿಜಕಿದುಂ ಪೊಲ್ಹನಿರ್ದ ಮಣಿಮಯಾಸನದಿಂದೆರ್ದು (ಮಲ್ಲಿಪ. 
೪-೭೨); ಸ್ವಾರ್ಥಲೋಲುಪ್ತಿಯಲಿ ನಿಲುವ ಸಮರ್ಥರಾದರೆ ಬಾಣ 
ಧಾರಾ ತೀರ್ಥದೊಳಗೋಲಾಡಿಸುವೆನೆಂದೆಚ್ಚನಭಿಮನ್ಮು (ಕುವ್ಯಾಜ್ರೋ. 
ಶಿವತತ್ತ್ವಾನುಭಾವಸುಖಸಂತೋಷಸಾಗರದೊಳೋಲಾಡಿಸಿದ 
ನಖಿಳಭಕ್ತರಂ ಪ್ರಭುರಾಯನು (ಜೆಬಪು. ೧೧-೫೪). 
[ಓಲಾಡ್ಕು + -ಇಸ್ಕು] 


೬-೧೦) ; 


೧೩೦೯ 


20 


30 


551 ಹಲ್ಲು, (ಕ್ರಿ). ಬಾಗು; ಒಲೆ; ತೂಗು: 


40 


ಓಲ್ಕು 

ಓಲಾಡು, (ಕ್ರಿ). ೧. ತೂಗಾಡು; ತೊನೆದಾಡು: ಗಾಳಿಗೆ ಗರಿ 
ಓಲಾಡುತ್ತಿದೆ (ರೂಢಿ). ೨. ಹಿಗ್ಗು; ನಲಿದಾಡು: ನಾ ನಿಮ್ಮ ಪೂಜಿಸಿ 
ಹರುಷದೊಳೋಲಾಡುವೆನಯ್ಕಾ (ಮ ಹಾ ದೇ. ೧೩-೧); ಉರುಸೌಖ್ಯ 
ದೊಳೋಲಾಡುವನರ್ಚಿಸುತೆ ಭೂಮಿಪಂ ಪಾರವ್ವ ತಿಯ (ಉದ್ಭಟ. 
೩-೧೨೮). ೩, (ಆಲಂ) ಮೆರೆದಾಡು : ಹುಡುಗರು ಸಂಭ್ರಮದಿಂದ 
ಓಲಾಡುತ್ತಿದ್ದಾರೆ (ರೂಢಿ). [ಓಲು, + ಆಡು] 

ಓಲಾಡ್ಕು (ಕ್ರಿ). ನೀರಾಟಿವಾಡು; ಜಲಕೇಳಿಯಾಡು: “ಓಲಾಡು 
(ಓಲ್‌ 4 ಆಡು) - ಜಲಖೇಲನೇ 3 (ಶಮಧಾ) ; ತೀರ್ಥಂಗಳೊಳೋಲಾ 
ಡುತ್ತುಂ (ಪಂಪಭಾ. ೪-೧೮ ವ); ದೆಸೆಗಳ್‌... ಅಣ್ಬಿಕ್ಕಿ ಪಾಲೊಳ 
ಗೋಲಾಡಿದವೋಲೆಸೆದಿರ್ದುವು (ಶಾಂತಿಪು. ೮-೧೧೩); ನಿರ್ಭರ ಚಂದ್ರಿಕಾ 
ಜಲದೊಳೊಲ್ಹೋಲಾಡಿ . .. ಮಂದಾನಿಲಂ (ಕಾದಂ ಉ.' ೪೨೮); 
ಮೂಡಿ ಮುಖ್ಯಾಡಿದನೆತ್ತಂ 'ನೀಡುಮೋಲಾಡಿದನವಗಹನಂ ಮಾಡಿದಂ 
(ಸುಕುಮಾ. ೯-೪೩); ಪೂರ್ಣ್ಣಗಂಗಾನದಿಯಂ ವಿಳಸಿತಮಂ ಪೊಕ್ಕು ನಿರಾ 
ಕುಳದಿಂದೋಲಾಡಿ ಪಾಡಿ (ಎಕ. ೪11, ಶಿವಮೊ. ೪-೧೦; 1122). 

[ಹಿಲ್ಸ್‌ * ಆಡ್ಕು. P ಓಲ್‌ (೭ ಸೆಂ. ಉದ್ರ?)] 

ಓಲಾಯ (ಅ). ಯಾವಾಗಲೂ ; ಎಂದೆಂದಿಗೂ : ಎಸಳ್ಗಣ್ಣ ಡಾಳದಿಂ 
ಕೀಲಿಸಿಹ ಮರಗತ್ತಲೊತ್ತರವನಪಹರಿಸುತೋಲಾಯ ಜಮದಗ್ನಿಯುರು 
ತಪೋವಿನಿನಮಂ ಪಾವನಂಗೈವುತೊಲ್ಲು (ಸರಶು. ೧೬-೧೩). 

[«- ಶುಳು. ಓಲಾಯಿ] 

ಓಲಿ (ನಾ). ೧. ಮದುವೆಯಾಗುವ ಹೆಣ್ಣಿಗೆ ಕೊಡಬೇಕಾದ 
ಶುಲ್ಕ; ಕನ್ಯಾದಕ್ಷಿಣೆ; ತೆರ; ಕನ್ಯಾಶುಲ್ಯ: ತನ್ನ ಮಗಳಾದ 
ದ್ರೌಪದೀದೇವಿಗೆ,.. ಪರಾಕ್ರಮವೇ ಓಲಿಯಾಗುವ ಹಾಗೆ ಕಲ್ಪಿ ಸಲು 
ಹಚ್‌ ೩೪೪). ೨. ಒತ್ತೆ ; ಆಧಾರ: ಕಂಸನು ಜರಾಸಂಧನ 
ಮಕ್ಕಳನ್ನು ರಾಜ್ಯವನ್ನೇ ಓಲಿಯಾಗಿ ಕೊಟ್ಟು ಮದುವೆಯಾದುದೆರಿಂದೆ 
(ಕೃವಾಸ. ೩೭). *ಓಲಿಡು? ಪರಾ. ೩. ಬಿಡುಗಡೆಯ ಹಣ. 

[?. 1 ತೆಲು. ಓಲ] 
ಓಲಿಡು (ಕ್ರಿ). ಒತ್ತೆ ಇಡು; ಅಡವಿರಿಸು; ಆಧಾರವೆಂದು ಇಡು (ಕ). 
[ಓಲ್ಕು + ಇಡು) 

ಓಲಿತರು (ಕ್ರಿ). ಒತ್ತೆ ತರು: ಆ ವನದೊಳಿಹೆ ಸಕಲಜಾತಿಕುಸುಮಂಗ 
ಳಿಗೆ... ಮಲಯ ಪರ್ವತದಿಂದ ಸೌರಭವನೋಲಿತೆಂದವಕೆ ಕಡಗೊಡು 
ವಂತೆ (ನವಮೋ. ೨೫-೪೭). [ಓಲಿ + ತರು, (ಆ ತರ್‌)]- 

ಓಲಿಸು (ಕ್ರಿ). ಒಲೆಯುವಂತೆ ಮಾಡು ; ಬಾಗಿಸು: ಲಾಲಿಸೆಲೆ ಗುರು 
ರಾಯ ಚಿತ್ತವನೋಲಿಸುವನಾಗಿರ್ದು ವ್ಯಾಕುಲ ತಾಳಲೇಕೇ (ಜಿನಭಾ. 

[ಓಲು, + -ಇಸ್ಕು] 

ನಿನ್ನವರಿಗೋಲಿಹಳು ಅಪ 
ಜಯಾಂಗನೆ (ತುರಂಗ. ೪೮-೫), "ನೀನೂ ಆ ಕಡೆಯೇ ಓಲಿದೆಯಾ! 
ಇನ್ನು ನಾವು ಸೋತೆವು? (ಶಾಂತಲಾ. ೧೨೭). "ವಾಲು? ಪರಾ. 

[+ ತೆಲು. ವಾಲು, ವೇಲು, ವ್ರಾಲು] 

ಓಲ್ಲು (ನಾ). ಹೊಣೆ; ಒತ್ತೆ; ಜಾಮಾ ನು; ಅಡವು; ಈಡು: 

“ಕರಾರು ನೆರವೇರಿಸಲು, ಸಾಲತೀರಿಸಲು, ಮೊ. ಕ್ಕೆ ಹೊಣೆಯಾಗಿ ಒಬ್ಬ 

ನಲ್ಲಿಟ್ಟ, ಕರಾರು ತಪ್ಪಿದರೆ ದಂಡವಾಗಿ ಕಳೆದುಕೊಳ್ಳ ಬೇಕಾದ, --ವಸ್ತು; 

ಅಡವು; ಒತ್ತೆ; ಈಡು; ಗಿರವಿ; ನ್ಯಾಸ; ಓಲು” (Pledge. ಇಂಕನಿ); 

ತಾನು ಮುಂದೆ ಜಗಳ ತೆಗೆಯಲಿಕ್ಕಿ ಲ್ಲವೆಂಬುದಳ್ಳೆ ಓಲಾಗಿ ತನ್ನ ಮಗ 

ನನ್ನು ಅಕ್ಬರನಿಗೊಪ್ಪಿಸಿ (ಅಕ್ಬರ ,೨೭); ಶೇರಖಾನನ ಮಗನಾದ ಕುತುಬ 

ನನ್ನು ಐದುಸಾವಿರ ಸವಾರರೊಡನೆ ಓಲು ತೆಗೆದುಕೊಂಡು ಗುಜರಾಥದ 

ದಾರಿಯ ಹಿಡಿದನು (ಮೋಬಾದ. ೫೬). (2) 


೧೧-೨೬). 


-ಿಲ್ಮು 


-ಓಲ್ಕು "-ಪೋಲ್‌' ನೋ. 

ಓಲುಕೊಡು (ಕ್ರಿ) -ಓಲಿಡು (೪). [ಓಲ್ಲು + ಕೊಡು] 

ಓಲುಗಾರ (ನಾ). ಒತ್ತೆಯಾಗಿ ಇರಿಸಿಕೊಂಡ ಮನುಷ್ಯ; ಜಾಮಾನು 
ದಾರ: ಪುಣೆಯಲ್ಲಿ ೧೭೪೦ರಿಂದ ಪೇಶ್ವೇರ ಓಲುಗಾರನಾದ ಚಂದಾ 
ಸಾಹೇಬನಿದ್ದನು (ಚರಿಸಂ. ೨೪೪). [ಓಲ್ಕು* -ಗಾರ(< -ಕಾಅ)] 

ಓಲುಗಾರ್ಶಿ (ನಾ). ಜಾಮಾನು ಆಗಿರುವವಳು`(ಕ). 

[ಓಲುಗಾರ + -ತ್ಮಿ (ಆ ಇಇತ್ತಿ)) 

ಓಲುವೆ (ನಾ). ಮನದ ಒಲವು; ಇಂಗಿತ: ಆನರೋಲುವೆಯ ನೀನ | 
ರಿತು ಬಲ್ಲವನಾದಿಯಿಂದವರಿರವ ಅಹುದಲ್ಲೆಂದು ಪೇಳುವುದೆಂದ ಕರ್ಣ 
ನಿಗೆ (ಜಿನಭಾ. ೨೨-೨೩). [ಓಲ್ಕು* -ವೆ] 

ಓಲೆ (ನಾ). ೧. ತಾಳೆಮರದ ಗರಿ, ಎಲೆ: ಪಲವು ಕಪ್ಪಡಂಗ 
ಳೊಳ್‌ ಸುತ್ತಿರ್ಪುದೊಂದೋಲೆಯೊಳ್‌ ಬರೆದಿರ್ದ ಗಾಹೆಯ ೦0 ಕಂಡು 
(ಪಂಚತಂ. ೧೯೩-೩); ಮಾಯದ ಕೈ ಯ ಲ್ಲಿ ಓಲೆ ಕಂಠವ ಕೊಟ್ಟಿರೆ 
ಲಗುನ ವಿಗುನವ ಬರೆಯಿತ್ತು ನೋಡಾ (ಅವಚಂ. ೯-೩೬). ೨. ಕಾಗದ; 
ಪತ್ರ: *ಓಲೆ.ಪತ್ರಮದು ಲೇಖ್ಯಮಕ್ಕು? (ಮಂಗ ರಾ. ೧೦೫-೧೫) ; 
ಒಂದೋಲೆಯನಿಂತೆಂದು ಬರೆದಳ್‌ (ವಡ್ಡಾರಾ. ೧೬೩-೭); ನಿನತೊಂದೋ 
ಲೆಗೆ ತೀರ್ವ ದೊಂದು ಮನೆವಾರ್ತೆಗಿದೇನೆಂದರಸ ಬಳೆಯೆ ನುಡಿದಪೆ 
(ಆದಿಪು. ೧೪-೩೦) ; ಈವೋಲೆಗಂಡಾಕ್ಟಣಂ ಬರ್ಪುುದು (ಬೊಮ್ಮರ. 
೧೭೬-೩) ; ಓದಿಸಿದನೋಲೆಯನು ತನ್ನೆದೆ ನಾದುದಾದ ನಿಮೋಹರಸದಲಿ 
(ಸಾಳ್ವಭಾ. ೮-೮೦) ; ಅಂಟೆಯಾಳು ಬಂದು ಕೆಲವು ಓಲೆಗಳನ್ನು ಮಾಧ 
ವನ ಕೈಗೆ ಕೊಟ್ಟುಹೋದ (ತೇಮೋಡ. ೩೦). ೩. ಕೆವಿಯಲ್ಲಿಡುವ 
ಆಭರಣ; ಸುರುಳಿಸುತ್ತಿ ಕಿವಿಗೆ ಇಟ್ಟುಕೊಳ್ಳುವ ತಾಳೆಗರಿ: 
ನೀನೆನ್ನೋಲೆಯ ಕಡಗದಲೀವನೇಂ ನೋಡಿದಪಾ (ಸಂಪಭಾ. ೧೧-೧೨೩); 
ಕಿವಿಯಲಿಕ್ಕಿದ ಬಳಹದೋಲೆ (ಬ ಸರ. ೯-೧೦೧) ; ಕೋಲನುಗಿದೆಯೊ 
ನನ್ನ ಕಿವಿಯೆರಡೋಲೆದೆಗೆದೆಯೊ (ಸಾಳ್ವಭಾ. ೫-೩೯) ; ಓಲೆ ಮಾರಿದರೂ 
ಸಾಲದ ಉಪದ್ರ ನಿಲ್ಲಲಿಲ್ಲ (ಗಾದೆ). "ಮುತ್ತಿನೋಲೆ, "ರನ್ನದೋಲೆ? 
ಪರಾ. ೪. ರಥದ ಮೇಲೆ ಛತ್ರದಂತೆ ಇರುವ ಮೇಲ್ಲಟ್ಟು (3). 

ಓಲೆಯವ - ಅಂಚೆಯ ಆಳು; ಓಲೆಕಾರ: ಪೆಆರ ಬೆಸದೊಳೋ 
ಲೆಯವನಾಗಿ ಬಂದು (ಚಾವುಂಪು. ೬೩-೭). 
(ಡೇ. | ತಮಿ. ಓಲೈ; ಮಲ, ಓಲ; ತುಳು. ಕೊಡ. ಓಲೆ] 

ಓಲಿಕಾತಿ "ಓಲೆಗಾತಿ” ನೋ. 

ಹಿಲೆಕಾರ "ಓಲೆಕಾಅ' ನೋ. 

ಓಲೆಕಾಅ, ಓಲೆಕಾರ (ನಾ). ೧. ಕಾಗದ ಪ ತ್ರಗಳ ನ್ನು ಒಯ್ದು 
ಮುಟ್ಟಿಸುವ ಸೇವಕ; ಅಂಚೆಯ ಆಳು : ಕಾಳೆಗವಿದು ಕಡೆಯೆನುತ 
ಬಾಳುವಿಡಿದು ನಡೆದುದು ವೃಸನಗಳೆನಿಪೋಲೆಕಾಜರೊಗ್ಗಿ ನಲಿ (ಕ್ರಿ ಪುಸಾಂ. 
೧೮-೨೦೮); ಓಲೆಕಾಆರ್‌' ಬಂದು ಮುನಿಗೆಜಗಿ ಪಾವುಡೆ ಯು ಮಂ 
ಕಟ್ಟೋಲೆಯುಮನೊಪ್ಪಿಸಿದರ್‌ (ರಾಮಾ ಶ್ರ. ೬೯-೨೬). ಓಲೆಕಾರ: 
೧. ದ್ವಾರಸಮುದ್ರದಿಂದ ಓಲೆಕಾರರು ಬಂದಿರಲಿಲ್ಲವೆ ? (ತುಂಗಭ. ೫); 
ನೀಲ ಬಾಲಕಗೆ ಚಂದ, ಕೋಲು ಓಲೆಕಾರಗೆ ಚಂದ(ಗಾದೆ). ೨. ಸೇವಕ: 
ಓಲೆಕಾರರಿಗೆ ಕೃಷ್ಣನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಹಾಕುವಂತೆ ಅಪ್ಪಣೆ 
ಮಾಡಿದನು (ನೀತಿಚಿಂ. 1, ೧೧). ೩. ತೋಟ, ತಳವಾರ ಮೊದಲಾದ 
ಗ್ರಾಮನೌಕರ. [ಓಲೆ + -ಕಾಜ] 

ಓಲೆಕಾಲಕೆ (ನಾ). ಕಾಗದಗಳನ್ನು ತಲಫಿಸುವ, ತರುವ ಕೆಲಸ; 
ಓಲೆಕಾರತನ; ಸೇವಾವೃತ್ತಿ: ಅಟಕಾಜಕೆ, ಓಲೆಕಾಜಕಿಕೆ, ಕಂಚು 
ಗಾಜಕಿಕೆ, ಬಳೆಗಾಜಕಿಕೆ (ಶಬ್ದಾನು. ೪೩೧ ವ್ಯಾಖ್ಯಾ). 

(ಓಲೆ ಕಾಜ + -ಇಕೆ) 


೧೩೧೦ 


3 


10 


13 


20 


23 


30 


35|. 


40 


45 


ಓಲೆಯೊಯ್‌ 


ಓಲೆಕೊಡೆ "ಓಲೆಗೊಡೆ' ನೋ. 

ಓಲೆಕೊಪ್ಪು (ನಾ). ಕಿವಿಗಟ್ಟುಕೊಳ್ಳುವ ಒಂದು ಆಭರಣ: 
ಮುಗಿಲಲಲ್ಲಾಡುವ ಬಾವಿಲಿ ಮಲ್ಲಿಗೆ ಕಿನಿಗೊಪ್ಪು ಓರೆಕೊಪ್ಪು ಚಳ 
ತುಂಬ (ಗರಿ. ೧೦೬-೯). [ಓಲೆ + ಕೊಪ್ಪ] 

ಓಲೆಗರಿ (ನಾ). ಓಲೆಯ ಗರಿ, ಎಸಳು: ಅಲ್ಲೊಂದು ಕುಟೀರ 
ವಿದ್ದಿತು. ಅದಕ್ಕೆ ತಾಳೇ ಓಲೆಗರಿ ಹೊದ್ದಿಸಿದ್ದಿತು (ದೇವೀಚೌ. ೪೪). 

[ಓಲೆ * ಗರಿ (ಆ. ಗಣಾ)] 

ಓಲೆಗಾತಿ, ಓಲೆಕಾತಿ (ನಾ). ಸೇವಕಿ; ದಾಸಿ; ಊಳಿಗದವಳು : 
ಭೂಪತಿಯೋಲಿಗಾತಿಯರಿದಿರಲಾಡಿದ ಭಾಷೆಯಿನ್ನೊಮ್ಮೆ (ಕುವ್ಯಾದ್ರೋೋ. 
೯-೪೩). ಓಲೆಕಾತಿ: ನಿಮ್ಮಡಿಯೋಲೆಕಾತಿಯರೊಳಗೆ ಮಾಟನ ಮೇಲು 
ಗೈಯಿವಳಾವಳು (ಕುವ್ಯಾವಿ- ೨-೧೩). 

[ಓಲೆಕಾಜ * -ತ್ಶಿ (೮. -ಇತ್ತಿ)] 

ಓಲೆಗುಡು (ಕ್ರಿ). ಪತ್ರವನ್ನು ಕಳಿಸು: ಮಾವಿನೊಳ್‌ ಮಸಗುತುಮಿರ್ಪ 
ಬಲ್ಸೊನೆಯ ಸೊ ನೆಗೆ ಕಾಂಚನಕೇತಹೀ ನವಪ್ರಸವದಳೆಂಗಳೋಲೆ 
ಗುಡೆ (ಶಮದ. ನ. ೭೮6 ಪ್ರಯೋ). [ಓಲೆ ಕುಡ್ಕು (ಆ ಕೊಡು)) 

ಓಲೆಗೊಡೆ, ಓಲೆಕೊಡೆ (ನಾ). ಓಲೆಗರಿಗಳಿಂದ ಮಾಡಿದ ಕೊಡೆ; 
ತಾಳೆಗರಿಯ ಛತ್ರಿ: (ನೀರ್ದಾರೆಗಳ ಓಲೆಗೊಡೆಯನ್ನು ರತ್ನಕಂಬಳ 
ಕ್ಯಿಳಿಹಿಬಿಟ್ಟು, ಉತ್ತರಿಗೆಯನ್ನು ಬಿಚ್ಚಿ ಕಾಲೊರಸಿಕೊಳ್ಳು ತ್ತಿ ರುವನು) 
(ಮಂತ್ರಶ. ೩೦-೨೦). ಓಲೆಕೊಡೆ: ಇಷ್ಟು ಜನರು ಸಿಕ್ಕಿದೆ ಚಂಪೆ 
ಚೂರು ಗೊರಬು, ಓಲೆಕೊಡೆಗಳನ್ನು ಹಿಡಿದುಕೊಂಡು ಹೊರಟರು 
(ಮರಮ. ೩); ಒಂದು ಓಲೆಕೊಡೆಯನ್ನಾದರೂ ಈಸಿಕೊಂಡು ಬರು 
ತ್ತೇನೆ (ಮಲೆಮ. ೫೩೩೬). [ಓಲೆ + ಕೊಡ) 

ಓಲೆಗ್ರಂಥ (ನಾ). ತಾಳೆಗರಿಯ ಪುಸ್ತಕ: ಓಲೆಗ್ರಂಥ, ಹಸ್ತಪ್ರತಿ... 
ಮುಂತಾದುವುಗಳನ್ನು ವಿಷಯಾನುಗುಣವಾಗಿ ೧ರಿಂದ ೯ರ ವರೆಗೆ 
ಒಂಬತ್ತು ಮುಖ್ಯವಿಭಾಗಗಳಲ್ಲಿ ವಿಭಜಿಸಲಾಗುತ್ತದೆ (ಗ್ರಂಥಾಲ. ೧೮). 

[ಓಲೆ + ಗ್ರಂಥ) 
ಓಲೆಚಂದ್ರಿಕೆ (ನಾ). ಬರಹವುಳ್ಳ ತಾಳೆಗರಿಯ ಸುರುಳಿ (8). 
[ಓಲೆ + ಚಂದ್ರಿಕೆ] 

ಓಲೆತಿರಗಣಿ (ನಾ). ಓಲೆಯ ತಿರುಪು; ಓಲೆಯನ್ನು ಬಿಗಿಯಾಗಿ 
ಕೂಡಿಸುವ ತಿರುವಿನ ಮೊಳೆ (ಕಿ). [ಓಲೆ * ತಿರಗಣಿ (೮ ತಿರಿಗಣಿ)] 

ಓಲೆತಿರುಪು (ನಾ). - ಓಲೆತಿರಗಣಿ: ಓಲೆತಿರುಪು ಕಳೆದು ಹೋಗಿದೆ 
(ರೂಢಿ). (ಓಲೆ + ತಿರುಪೆ (ಎ ತಿರಿಪ್ಲು)] 

ಓಲೆಬೆಲ್ಲ (ನಾ). ತಾಳೆಮರದ ರಸದಿಂದ ಮಾಡಿದ ಬೆಲ್ಲ; ತಾಳೆ 

ಬೆಲ್ಲ: ಕೊಬರಿ, ಕಡಲೆ, ಉತ್ತುತ್ತೆ, ಓಲೆಬೆಲ್ಲ ... . ಮೊದಲಾದ ವಿಶೇಷ 

ವಾಗಿ-ಮಕ್ಕಳ 'ಹಿಗ್ಗಿಗೆ ಕಾರಣವಾಗುವ ಪದಾರ್ಥಗಳನ್ನೂ ಮಾರಾಟಕ್ಕೆ 

ತರುತ್ತಿದ್ದರು (ಮಲೆಮ. ೪೩೭). [ಓಲೆ + ಬೆಲ್ಲ] 

ಓಲೆಭಾಗ್ಯ "ಓಲೆವಾಗ್ಯ' ನೋ. 

ಓಲೆಯ ಚಂದಿಗೆ (ನಾ). ಒಬ್ಬಾತನ ಹೆಸರು: ಶ್ರೀ ಓಲೆಯಚನ್ಹಿಗನುಂ 
ಗಾಳಿಗನುಂ ಮೊದಲಾಗೆ ಆಯ್ನೂರ್ಬ್ಬರುಂ ತುಪ್ಪವನುಲದೋರ್‌ 
(Aan. XI-i, ೧೨-೧೩ ; 868). [ಓಲೆ + ಚಂದಿಗ] 

ಹಿಲೆಯಡಳು (ಕ್ರಿ). ಓಲೆಯನ್ನು ಒಯ್ದು ಮುಟ್ಟಿಸು; ಅಂಚೆಯ 
ಕೆಲಸಮಾಡು: ಓಲೆಯಡಕುವ ವಿಶಾಖನಂದಿ ಗಣಿಕಾನಾಟದೊಳ್‌: 
ಸುಟಿಕಿಯುತ್ತಿರ್ದು ಪರಿತಂದು ನೋಡಿ (ಶಾಂತಿಪು. ೭-೫೯ ವ). 

[ಓಲೆ * ಅಡಕ್ಕು (ಆ ಅಡುಕು)) 

ಓಲೆಯೊಯ್‌ (ಕ್ರಿ). ಪತ್ರಗಳನ್ನು ಒಯ್ಯು : ಇತ್ತರಂದುಜದಾತಂಗಿರ 

ದೋಲೆಯೊಯ್ಯ ಬೆಸನಂ (ಶಾಂತಿಫು. ೭-೫೯). (ಓಲೆ ಒಯ್ಫ್‌) 


ಓಲೆವತ್ತಕೆ 


ಓಲೆವತ್ತಳೆ (ನಾ). ಕಾಗದ ಪತ್ರ : ಈ ಪಿಶಾಚರಾಯನ ರಾಯಬೀಡಾರ 
ದೋಲಗದಲ್ಲಿ ಗುಟ್ಟಾಗಿ ತಮ್ಮ ಓಲೆವತ್ತಳೆಯನ್ನೊಪ್ಪಿಸಲೆಂದು 
(ಮಂತ್ರಶ, ೧೧೨-೫). .[ಓಿಲೆ + ಪತ್ತಳೆ) 

ಓಲೆನಾಗ್ಯ, ಓಲೆಭಾಗ್ಯ (ನಾ). ಓಲೆಯ ನ್ನು ತೊಡುವ ಭಾಗ್ಯ ; 
ಮುತ್ತಯ್ದೆ ತನ; ಸೌಮಂಗಲ್ಯ : ನಿನಗಜವುಂಟಿ ಎಂದು ಕೇಳೆ 
ಯೆನ್ನೋಲೆವಾಗ್ಯ ಮುಂಟೆಂದಳ್‌ (ಪಂಸಭಾ. ೧೦-೪೪ ವ);. ನಿನತೋಲೆ 
`ವಾಗ್ಮಮೋಸರಿಸಿದುದೆ ಧರಿತ್ರಿ (ವರ್ಧಪು. ೯-೭೦). ಓಲೆಭಾಗ್ಯ | 
ಮೇಲಾನುವನು ಬಲ್ಲೆ ನೀ ತನ್ನೋಲೆಭಾಗ್ಯವ _ಕಾಯೆಬೇಹುದು 
(ಕು ವ್ಯಾದ್ರೊ .. ಓರಿಇ ೮-೫೨ ಅಡಿಟಿ); ವಿಷಯೆಯ ಓಲೆ ಭಾ ಗ್ಯ 
ಸುಟ್ಟುರಿದರೇನಂತೆ ! (ಚಂದ್ರಸ. ೯೦).  [ಹಿಲೆ4 ಭಾಗ್ಯ] 

ಓಲೆಸರ್ಪಣಿ (ನಾ). ಓಲೆಗೆ ಜೋಡಿಸಿದ ಅಲಂಕಾರದ ಸರಪಣಿ; 
ಕೆನ್ನೆಸರ (೪). `[ಓಲೆ * ಸರ್ಪಣ್ಣಿ (ಆ. ಸರಪಣಿ] 

ಓಲೈಸಿಸು (ಕ್ರಿ). ಆಶ್ರಯಿಸುವಂತೆ ಮಾಡು : ನಿನ್ನ ಕೊಂದು ಪಾಳೆ 
ಸುವೆಂ-ನಾಗಲೋಕಮಂ ಶೋಕಮುಮನೋಲೈಸಿಸುವೆನೆಲವೊ ನಿನ್ನಬಲೆ 
ಯರ್ಗೆ (ಚಿಬಪು. ೪೯-೨೧). (ಓಲ್ಮೆಸ್ಸು (ಆ ಓಲಗಿಸ್ಸು) + -ಇಸ್ಕು] 

ಓಲೈಸ್ಸು "ಓಲಗಿಸ್ಕು' ನೋ. 

ಓಲೈಸ್ಕೆ "ಓಲಗಿಸ್ಕು? ನೋ. 

ಓವ "ಓಮ? ನೋ. 

ಓವಗಿಸು (ಕ್ರಿ). ಆಕ್ರಮಿಸು; ಮುತ್ತು: ಅತಿದೀರ್ಫೈ, ಘ್ರಾಣ 
ಹಸ್ತಂ ನಿಶಿತದಶನದಂಷ್ಟ್ರಾಂಕುರಂ ಪಕ್ಷರಕ್ಷ್ಯಾಯತ: ಪಕ್ಷಂ ತಾರ್ಕ್ಸ 
ನಂತೋವಗಿಸಿ ತುಳಿಯೆ ತನ್ನಾನೆ (ಎಕ. ೪, ಬೇಲೂರು. ೧೭-೩ ; 1136). 

[ಓವಗ್ಯ + -ಇಸ್ಕು./ ಪ್ರಾ.. ಓವಗ್ಗ - ಆಕ್ರಮಿಸು, ಪರಾಭವಿಸು] 

ಓವಜ "ಒನರು? ನೋ. 

ಓವಡಿಸು (ಕ್ರಿ). ಹೆಚ್ಚು ; ವೃದ್ಧಿಯಾಗು : ನುಡಿ ಗದ್ಗದಿಕೆಯೊಳದ್ದು 
ಉಪಚಾರವೋವಡಿ [ಪಾಕಾಂ. ವೊಲ್ಲುಡಿ, ನೋಹರಿ]ಸಿ ಲಲ್ಲೆ ಮೆಯ್ದೋಜಅ* 
ಮಹಜಹಂಕುರಿಸಿ ಸವಿ ಪಲ್ಲವಿಸಿ (ನಂಬಿರ. ೧೦-೯೬). 

[ಓವಡ್ಕ (ಆ ಸಂ. ಉಪವೃದ್ಧ) * -ಇಸ್ಕು) 

ಓವಣ (ನಾ). ಪ್ರೀತಿ; “ಮೋಹ” (ಪ್ರಳಣ್ಣ) : ಒಳಗುಳ್ಳೋವಣಮ 
ಮರ್ದಿಕೆ ಚಳನಂ ಪೊಜಗೆಸೆಯೆ ಬೆಳಸನೆಯ್ದುವ ಬೆಳಗಂ ಪೊಳೆವ ಸುಲಿ 
ವಲ್ಲೆ ಮಸುಳಿಸೆ ವಿಳಾಸದಿಂ ದೆರ್ಭಶಯನ ತಳಗತನಾದಂ (ಕಾವ್ಯಾವ. 
೨೪೬). [7] 

ಓವತ (ನಾ). (?): ಬಾವಂನ ನಿರತಂ 'ತಂದಾವಗಮೊಂದೆಸೆಯೊಳಿಟ್ಟು 
ತಂನಂ ಪ್ರತಿಯಿಟ್ಟ ವೀರಕೊಡನೆ ತೂಗಿದೊಡೋವತ ವೀರಕ್ಕೆ ಮಾಧವಂ 
ಗೆಲೆನಂದಂ (ಸೌಇಇ. 120-1, ೨೪೯-೪೬; 1147). (?) 

`ಓವತೆ (ನಾ). ಒಂದು ತೆರಿಗೆ: ಸೇಸೆ ಗ ೨ ಹಾ ೨ ಕಂಡಿಕೆವಣ ಪ ೪ 
ಓವತೆ ಗ ೮ ಅಂತು ಗ ೨೯ (ಎಕ. ೪, ಹಾಸನ. ೮೪-೬೨; 1230). (?] 

ಓವನಿಗೆ (ನಾ). ಒಂದು ಜಾತಿಯ ಹಾಡುಗಬ್ಬ: ಏನೇಳ್ವುದೊ 
ಶಿವಮಾರ ಮಹೀವಳಯಾಧಿಪನ ಸುಭಗ ಕವಿತಾಗುಣಮಂ ಭೂವಳಯ 
ದೊಳ್ಳೆ ಜಾಷ್ಟಕಮೋವನಿಗೆಯುಮೊನಕೆವಾಡುಮಾದುದೆ ಪೇಳ್ಗು (ಎಕ. 
೪111, ನಗರ, ೩೫-೩೩ ; 1077) ; ಆವ ಮೆಯ್ಕೊಳಂ ಹಾಡುವರಾದ 
ಗೋವನಿಗೆವಾಡುವರುಂ ನೃಪ ನಿನ್ನ ಗೀತಮಂ ಹಾಡಿಯೆ (ವರ್ಧಪು. 
೪-೩೬). [7] 

ಓವರಿ, ಓರ, ಓಹರಿ (ನಾ). ೧. ಒಳಮನೆ ; ಕೋಣೆ; ಗರ್ಭಗೃಹ- 
*ಓವರಿಯದುಪಗೃಹಂ ಗರ್ಭಗೃಹಮಕ್ಕು? (ಮ ಂ'ಗರಾ. ೫೮-೮); 
“ಓವರಿಯು ಗೆಳಂತಿಗೆ ಕೋಣೆಯು? (ಕಎಕಂ. ೧೪೪); ಪುರೋಚನನುಮಾ 
ಮನೆಯೊಳೊಂದೋನರಿಯೊಳ್‌' ಮಜಕೆಂದಿದಂ (ಪಂಪಭಾ. ೩-೪ ವ); 


೧೩೧೧ 


20 


50 


ಓವೊ 


ನಂಬುಗೆಯೆಂಬ ಬಲ್ಭಾಪನಿಕ್ಕಿ ಮನಮೆಂಬ ವಜ್ರದೋವರಿಯೊಳಿರಿಸಿ 
(ಧಮಾ ಮೃ. ೨-೨); ಅಷ್ಟದಳ ಕಮಲವೆಂಬ ಓವರಿಯೊಳಗೆ 
ನಿಜನಿವಾಸವೆಂಬ ಹಾಸುಗೆಯ ಹಾಸಿ (ಬಸಹೆ. ೭-೧೭) ; ವರಸಂಧಾನವೋ 
ಸಂಗ್ರಾಮವೊ 6. ನಯವೇನು ಮನದೋವರಿಯೊಳಿರಿಸದೆ ಹೇಳು 
ನಿಶ್ಚಯವೆ (ಕುವ್ಯಾಉ.: ೬-೩); ಆ ಒತ್ತಿನ ಚಿತ್ತರದ. ಬಾಗಿಲೋವರಿ 
ಯೊಳಾವಗಂ ತೀನಿ ಕಾವಲಿರ್ಪ ಬಲ್ಲಿದರಪ್ಪ ಗೊಲ್ಲರೆಲ್ಲರುಂ (ಚಿ ಕವ-ಂ, 
೭೪-೧). ೨. ಪಕ್ಕ; ಪಾರ್ಶ್ವ; ಮಗ್ಗುಲು: ಶಿಲೆಯೋವರಿಯೊಳ್‌ 
ಹೆಜ್ಜೇನ ಹುಟ್ಟ ಸೊಗಯಿಸಿ ತೋರ್ಕುಂ (ಸೂಕ್ತಿಸು. ೩-೮೪); ಪರ್ವತದ 
ಮೂಡಲ ಓವರಿಯಲ್ಲಿ ನಿಸರ್ಗ ನಿರ್ಮಿತವಾದುದೊಂದು ಗುಣೆಯಿದೆ 
(ರ್ಯಾಜಯೋ,.ಆ೩). ೩. (ಆಲಂ) ಮುಚ್ಚುಮರೆ : ಮನದೊಳೋವರಿ 
ಯಿಲ್ಲ ಬುದ್ಧಿಯೊಳು ವಿಸಂಚವಿಲ್ಲ (ಬಸ ರ. ೮-೫೧); ಗುರುವಿನೊಳೋ 
ವರಿ ಗುರುವಿನೊಳ್‌ ಮಜಕಿ ಮಿಥ್ಯೆ -ಗುರುವಿನೊಳಗೆ ತರ್ಕ ಫುಸಿ ಏಂದೆ 
(ಪರಬೋ. ೬-೪-೧). ಓರಿ: ೧, ವಿದ್ಮೆಗಲಿಸಲು ಒಂದು ಓರಿಯನ್ನು 
ಆಕೆಗೆ ಬಿಟ್ಟುಕೊಟ್ಟರು (ಗರತಿ. ೧೬೦). ಓಹರಿ : ೧. ಹೆಡೆಯಲ್ಲಿ ಹೆಬ್ಬಿಲ 
ಕಣ್ಣಿನ ಓಹರಿಯಲ್ಲಿ ಹುಲ್ಲಿನ ಹಾಸಿಕೆಯ ಶಯನದ ಮನೆ (ಅ ಆಃ ಮಾ. 
೧೫೪) ; ಈ ಉಭಯನವ ಮುಚ್ಚಿ ನಾಸಿಕದೋಹರಿ ನಷ್ಟವಾದಲ್ಲಿ ಪ್ರಸಾದಿ 
ಸ್ಥಲ, (ಮೋಳಿಮಾ. ೧೩೬-೫೨೪); ತ್ರಿಗುಣಾಕ್ಮಕನ ತ್ರಿಗುಣ ಓಹರಿಯಲ್ಲಿ 
ಬಳಸಿಪ್ಪ ಬಂಧದಲ್ಲಿ ಮಗ್ನ್ನನಾಗದೆ (ವನುಗುಂ. ೯೧) ; ಕಾಹಿನಿಂದರ್ಚಿ 
ಸಿದ ಮಂಟಿಪಡೋಹರಿಯೊಳೆಸೆದಿರ್ಪಳು ಮಣಿಮಯದ ಕಾಂತಿಯಲಿ 
(ಮೈರಾಕಾ. ೩-೬೧). 
(ಪ್ರಾ. ಓವಾರಿಅ (ಆ. ಸಂ. ಅಪವರಕ). / ಮರಾ. ಓವರೀ; ತೆಲು. 

ಓವರಿ) 

ಓವಳಿಸು (ಕ್ರಿ). (ಆರತಿ) ಬೆಳಗು : ಪೌರಾಂಗನೆಯರ್‌ ತಂದಟಕ್ಕಿಯಿಂ 
ದೋಸಳಿಸುವ ಮಣಿದೀಪ ಪ್ರಭಾಮಾಳೆ ಮಾರ್ತಂಡನಗುರ್ವಂ ಮಾಜಕಿ 
ಪರ್ವೆತ್ತಿರೆ (ಶಾಂತೀಶ್ವ. ೮-೧೩೯). [4 ಮರಾ. ಓವಾಳಣೇ?) 

ಓವಿ (ನಾ): [ಛಂದ] ಮರಾಠಿಯಲ್ಲಿ ಒಂದು ಪದ್ಯಜಾತಿ : ಓವಿ - 
ಅಭಂಗಗಳ ಮೂಲಕ... . ಜ್ಞಾನಭಕ್ತಿಗಳನ್ನು ಈ ಸಂತರು ಪ್ರಚಾರ 
ಮಾಡಿದರು (ಕರ್ಣಾಕ. ೩೭). [4- ಮರಾ. ಓವೀ) 

ಓವಿಗೆ (ನಾ). ರಕ್ಷಕ; ಕಾಪಾಡುವವನು : ನಾವಾಗಿ ಭವಾಬ್ಧಿ ಯನು 
ದಾಟಸುವನು ನಮ್ಮ ಘೋವ ನಾಮ ವಿಜಯವಿಕ್ಕಲನು ವೋನಿಗನು 
(ಮೊ «ಕ್ಷದಿ 6. ೪೬-೨೩); ಪಶುಪಾಲಕ ನಮ್ಮ ವಿಜಯವಿಠ್ಕಲರೇಯ 
ಅಸಮಾ ನೀನಾದರೂ ಭಕ್ತರಿಗೆ ಪೋವಿಗಾ (ವಿಸಾಸು. ೪೮೧-೩). 

[ಓವ * -ಇಗ] 
ಓವು "ಓಮ್ಮ' ನೋ. 


35 | ಓವುಕಾಳು "ಓಮುಕಾಳು' ನೋ. 


40 


45 


ಓವೊ, ಓವೋ (ಅ). ಆಶ್ಚರ್ಯವನ್ನೂ ದುಃಖವನ್ನೂ ಸೂಚಿಸುವ 
`ನಿಪಾತಾವ್ಯಯ. (1) ಆಶ್ಚರ್ಯಕ್ಕೆ: ಒಂದೊಂದೆ ರಸದ ಸೋಲಮ 
ದೊಂದೊಂದೆನೆ ಕೊಲ್ಲುಮೋವೊ ಲಂಪಳರಪ್ಪೆಮ್ಮಂದಿಗರಂ ಬಗೆವಂದದೆ 
ಕೊಂದಿಳ್ಕವೆ ಸಕೆಳವಿಷಯವಿಷಸಮವಿಷಂಗಳ್‌' (ಆದಿಪು. ೪-೭೩); ಹೊಸ 
ತಿದು ಕಾಲನ ಕೋಣನ - ಓವೊ! ಉಸಿರಿನ ಸುಯ್ಕೋ ? (ಕಎಪು. ೨೭-೪). 
(4) ದುಃಖಕ್ಕೆ: ಓವೊ ಕೆಟ್ಟಿನೀ ಚಿತ್ತಜತಾಪನಗ್ಗಲಿಸಿದಪ್ಪುದು 
(ಕಾದಂಪೂ. ಆ೮೨); ಓವೊ ಕೊಂಡೀ ವ್ರತಮಂ ತೊಜಕಿವುದಜಕಿಂ ಸಾವುದು 
ಕರಮ್ಜುಜುವುದು ಚಃ ಕಷ್ಟಮೆಂದು ನಿಶ್ಚಲಮತಿಯಿಂ (ಧರ್ಮಾ ಮೃ. 
೩-೯೭). ಓವೋ : (1). ಓವೋ ಪೆಜಶೇನೊ ನೀನೆ ಭುವನಕ್ಕಾರಾಧ್ಯನೈ 
(ಆದಿಪು, ೧೧-೯೮); ಓವೋ ಮತ್ತಿದು ಪೆಜತೇನೆನುತ್ತಮೆರ್ದೆ ಪವ್ಯನೆ 
ಪಾಆಲ್‌' (ಕಾದಂಪೂ. ೮೯೯). 


ಓವೋ 


ಓವೋವೊ, ಓವೋವೋ (ದ್ವಿರುಕ್ತಿ): ತನುವಂ ನಿನ್ಮುರಮಪ್ಪು 
ಪವಾಸಂಗಳಿನಿರದಿಂತೋವೋವೊ ತವಿಸುವುನ್ನತನಾವಂ (ಧರ್ಮಾ ಮೃ. 
೬-೪೩); ಓವೋವೊ [ನಾಕಾಂ. ನಡೆನಡೆ] ಎಂದೆಲ್ಲಾ ಸಖಿಯರ್‌ 
ಸಂದಣಿಸಿ ಹೊಸಪೂಜೆ ಹಸನಾಯಿತ್ತೆ ನುತೆ (ನಂಬರ. ೧೨-೬೨); ಓವೋವೋ 
ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು (ರೂಢಿ). [?] 
ಓವೋ "ಓವೊ ನೋ. 
ಓಷ (ನಾ). ೧. ಉರಿಯುವಿಕೆ; ದಾಹ. ೨. (ವೈದ್ಯ ಶಾ] 
ಕ್ರಿಕಟುಕ : *ಓಷಮೆನೆ ತ್ರಿಕಟುಕಾಖ್ಶ ೦? (ಮಂಗರಾ. 9೧-೩೬). 
[ಸಂ.1 


ಮೋಷಧ ನಿಮಿತ್ಯಕಮಾಗಿ (ಸೌಇಇ, XX, ೨೧-೫೬; 1019). 
[< ಸಂ. ಔಸಧ) 
ಓಷಧಿ (ನಾ). ೧. ಸಸ್ಯ; ಮೂಲಿಕೆ. ೨. ಔಷಧಿಗಾಗಿ ಉಪಯೋಗಿ 
ಸುವ ಮೂಲಿಕೆ. [ಸಂ.] 
ಓಷಧೀಶ (ನಾ). ಓಷಧಿಗಳ ಒಡೆಯ; ಚಂದ್ರ: “ಓಷಧೀಶಂ 
ಶಶಾಂಕಂ* (ಮಂಗಕಾ. ೧೧-೪). [ಓಷಧಿ + ಈಶ] 
ಓಷಧೀಶ್ವರ (ನಾ): - ಓಷಧೀಶ: ಬೆಳ್ವೆಳಗಿನ ಬಾಳ್ವೆಳೆಯಂ ತಳ್ಳದೆ 
ಬಾಂಬೊಲದೊಳರುಣಕರಶಿಖಿಶಿಖೆ ಪಾಳೇಳ್ತಿನಮಳುರ್ದುಟ್‌ ಚಿಂತೆಯ 
ನಾಳ್ವಂತೆವೊಲೋಷಧೀಶ್ವರಂ ಕಳೆಗೆಟ್ಟಿಂ' (ರಾಜಶೇ. ೧೨-೧೩). 
[ಓಸಧಿ + ಈಶ್ವರ] 
ಓಸ್ಟ್ರ (ನಾ). ಒಂಟಿ: ತುರಗ ತುರು ಅಜ ಓಸ್ಟವನಮನೆಗರೆವುದಂಗಡಿ 
ವಸನವಿರಚಿತವನ್ನಪಾನಗಳಾಚರಿಯಿಸುವ ಪಣ್‌ ಕಾಯಿಜಾತಿಯ 
` ನೊರೆದು (ಬಿಜ್ಜಪು. ೧೦-೪೩). [< ಸಂ. ಉಷ್ಟ್ರ) 
ಓಷ್ಮ (ನಾ). ತುಟಿ; ಮೇಲ್ದುಟಿ: “ಆಧರಃ, 'ದಂತಚ್ಛದ।, ಓಷ್ಮಃ, 
ದಂತವಾಸಃ- ಈ ೪ ತುಟ? (ಹಲಾಯು. ೮೬-೩೭೦); ಒಂದು 
ಶೂನ್ಮ ಅಧರವಾಗೆ ಒಂದು ಶೂನ್ಯ ಓಸ್ಕವಾಗೆ ಪೂರ್ಣವೊಂದೆ ಚುಂಬಿತ 
(ಅನಿಕೇ. ೧೯-೭). [ಸಂ.) 
ಓಷ್ಕಸಾನ (ನಾ). ಮುತ್ತು; ಚುಂಬನ : “ವಡದನಕೂಟಂ ಮುತ್ತು 
ಚುಂಬನಮಡೋಪ್ಕ ಪಾನಂ? (ಮ ಂಗರಾ. ೯೭-೧೬). 
` [ಹ್ಮ * ಪಾನ] 
ಓಷ್ಕಾಗತ (ಗು). ತುಟಿಯವರೆಗೆ ಬಂದ; ತುಟಿಯಲ್ಲಿ ಮಾತ್ರ 
ನಿಂತ: ಎರಡು ದಿನಗಳಿಂದ ಎಲ್ಲರಿಗೂ.ನಿರಾಹಾರವಾದ್ದರಿಂದ ಪ್ರಾಣವು 
ಓಷ್ಕಾಗತವಾಗಿರುವುದೆಂಜೂ ಹೇಳತೊಡಗಿದರು (ಕಪಾಕುಂ. ೮). 
[ಓಷ್ಮ + ಆಗತ) 
ಓಷ್ಠಿ (ನಾ). ತೊಂಡೆಗಿಡ, ಹಣ್ಣು : *ಓಹ್ಮ ತುಂಡಿಕೆ ಬಿಂಬೆ 
ತೊಂಡೆಯಕ್ಕುಂ? (ಮಂಗರಾ. ೩೮-೨೫). (ಸೆಂ. ಓಹ್ಮಿ€) 
ಓಷ್ಕ್ಯ (ಗು). ೧. ತುದಿಯಲ್ಲಿರುವ. ೨. ತುಟಿಗೆ ಸಂಬಂಧಿಸಿದ; 
ತುಟಿಯಿಂದ ಉಚ್ಚಾರವಾಗುವ. (ನಾ). ೩. ತು ಟಯಲ್ಲಿ 
ಹುಟ್ಟುವ ವರ್ಣ: “ಓಷ್ಮ ದಲ್ಲಿ ಉವರ್ಣ, ಪವರ್ಗ, ಉಪಧ್ಮಾ 
ನೀಯಗಳು ಹುಟ್ಟುತ್ತವೆಯಾದ್ದರಿಂದ ಇವು ಓನ್ಮ $ಗಳು 3೫(ಹೊನುಗ. ೭). 
[ಸಂ.7 
ಓಷ್ಕ್ಯಸ್ಪರ (ನಾ). ತುಟಿಯಿಂದ ಉಚ್ಚರಿಸುವ ಸ್ವರ: ಆಕಾರಕ್ಕೆ 
ಓಷ್ಕ್ಯಸ್ವರಂ ಪರಮಾಗೆ, ನತ್ವಸಂಧಿಯಾಗುವುದು (ಶಮದ. ಜ೫ ಅಡಿಟ). 
ಓಸನ (ನಾ). ಒಂದು ಊರಿನ ಹೆಸರು: ಆಮ್ನಾಯದಲಾದ 'ಓಸನದ 
ತೀರ್ತ್ಕವ ಕಾಲಂ ಕಬ್ಬ ಕೊಟ್ಟ ೦ (ಎಕ. ೫7, ದಾವಣ. ೧೧೪-೧೬ ; 997) ; 


( 


| 


ಓಸಧ (ನಾ). ಔಷಧ; ಮದ್ದು: ಅಲ್ಲಿರ್ಪು ತಪೋಧನರ' ಪಥ್ಮಾಹಾರ |10 


೧೩೧೨ 


15 


50 


ಸ 


45 


ಓಸರಿಗೊಳ್‌ 


ಓಸನದ ತೀತ್ರ್ರ೯ ದ ರಾಮೇಶ್ವರದೇವರ್ಗೆ ನವಖರ್ಮ್ಮ ಖಣ್ಣು 
ಜೀರ್ಣೋದ್ದಾರ ಪೂಜೆ ಪುನಸ್ಕಾರ ನಿಮಿತ್ಕಮಾಗಿ (ಎಕ. ೫1, ದಾವಣ. 
೧೧೩-೮; 1160); ಓಸನದ ಹರಿಯಗಉಡನ ತಂಮ ಬಯಿಚಿಗಉಡೆ ಮಗ 
ಕೇತಗಉಡ ಕಲ್ಲನೆತ್ತಿಸಿ ಪ್ರತಿಷ್ಟೆಯ ಮಾಡಿದರೂ (ಎಕ. ೫1, ದಾವಣ. 
೧೧೬-೭ ; 1397). [?] 

ಓಸರ; (ನಾ). ೧. ಒಂದು ಮಗ್ಗುಲಿಗೆ ಸರಿಯುವುದು; ಓರೆಯಾಗು 
ವುದು; ಸಮತೂಕವಿಲ್ಲದಿರುವುದು ; ಒಗ್ಗಾಲಿ: ಹೇರ್ಗಳಂ ಬಿಸುಟ 
ಹೋರಿಗಳ ಚಪ್ಪರಣೆಯಿಂ ನಿಲಿಸಿ ಮೂಗನೇಣಿಡುತೆ ಹೇರ್ಗಳ ಹೊಲಿ 
ವುತೋಸರವನು ಅಪ್ಪಿ ನೆಗಪುತ್ತೆ (ಜೆಬಪು. ೪೬-೪೬). ೨. ತಪ್ಪು; 
ಸುಳ್ಳು: ಓಸರದ ಬಜಮಾತದಲ್ಲಿದು ವೇದಮತವೆಂದ (ತೊರರಾ. 
೪-೧೨-೧೩); ನುಡಿದ ವಧಿಗೋಸರಂ ಬಂದಲ್ಲಿ ಸಪ್ತಜಿಹ್ವಾನಲಗೆ 
ಗ್ರಾಸಮಾ ತನು (ಪರಶು. ೨-೩೨). (ಪ್ರಾ. ಓಸರ (ಆ ಸಂ. ಅಪಸರ)] 

ಓಸರ, (ನಾ). ವಾಸರ; ದಿನ: ವಾಸರೋಸರ ಬಿಡದೆ ಶರೀರ ದಂಡಿಸಿ 
ಘಾಸಿಯಾಗಿ ಪಲ್ಲುಗರಿದರೇನು ವಾಸುದೇವನ ಪಾದಸೇವೆ ದೊರಿಯದು 
(ಎಸಾಸು. ೭-೧). [< ಸಂ. ವಾಸರ] 

ಓಸರ್ಯ (ನಾ). ಪರ್ಯಾಯ (7) : ಮೂಕ ಎಂಬುದು ಹೆತ್ತ ತಾಯಿ 
ಇಟ್ಟ ಹೆಸರಿನ ಓಸರ ಕರೆನ ದಿನದಲಿ ಅವಳು ಕಾಣಳು ಇವನ ಪ್ರಾಸ್ತಿಯ 
ಬೇಸರೆ (ಮೂಕಮ. ೪). [2] 

ಓಸರ, (ನಾ). (?): ಓವಿ ತುಂಬುರ ನಾರದರು ಪಂಚಮಸ್ವರಂ ತೀವಿ 
ರುಂ ಮೈಯಲ್ಲಿ ನಾಭಿ ಹೃತ್ಯರದೆಡೆಯೊಳಾವೋಸರಂಪೈಸರಂಬೊ 
ಕ್ಲೊಡಂ ತಾಳಹೀನಮಂ ಬರಲೀಯದೆ (ಚೇರಮ. ೧೦-೩೭). [2] 

ಓಸರಗೇಳು (ಕ್ರಿ). ಪಕ್ಕಕ್ಕೆ ನಿಂತು ಕೇಳು; ಮರೆಗೆ ನಿಂತುಕೇಳು: 
ಆಂಗಣಗಳಲಿ ದೇವತಾಭವನಂಗಳಲಿ ಕೋರಾರ'.ಮಂಟಿಯ ಸಂದಿ 
ಗೊಂದಿಯಲಿ ಹಿಂಗದೋಸರಗೇಳುತವೆ ಸೀತಾಂಗನೆಯ ನುಡಿ ಹುಟ್ಟದೇ 
ಯೆನುತಂಗಲಾಚುತ ಬೀದಿಯೆಗಲಕೆ ನೋಡುತೈೆ ತರದ (ತೊರರಾ. 
೫-೨-೧೩). [ಓಸರೆ, 4 ಕೇಳು (ಆ ಕೇಳ್‌)] 

ಓಸರಣೆ (ನಾ). ಹಿಂಜರಿಯುವುದು; ಹಿಮ್ಮೆಟ್ಟುವುದು: ನಾನಾ 
ಯುಧದಗಡಣೆಗಳ ಓಸರಣೆಗೊಡದತಿಬಳರು ದಿವದಾಸೆಗಾಆರು 
ವೈರಿಬಲವನು ಘಾಸಿಮಾಡಿದರೊಗ್ಗಿನಲಿ (ಕುವ್ಯಾಭೀ. ೪-೬೨). 

` (ಪ್ರಾ. ಓಸರಣ (ಆ. ಸಂ. ಅಪಸರಣ). / ಮರಾ. ಓಸರಣೇ] 

ಓಸರಿ (ನಾ). (?): ವೈಶ್ರವಣನಾಮಿಷಬಂಧವದೆ ಮಿಕ್ಕವರ ನೆಣಣೋ 
ಸರಿಯ ತುಪ್ಪದ ಲೇಪವದೆಯೆಂದ (ತೊರರಾ. ೬-೨೩-೧೫). [?) 

ಓಸರಿಕೆ (ನಾ). ಬಾಗುವಿಕೆ; ಪಕ್ಕಕ್ಕೆ ಸರಿಯುವುದು: ಮುಕುಳಿತ 
ಕರದ ಕಂಪನದ ಕೋಮಲದ ಕೊಂಕುಗಳ ಮಕುಟಿಸ್ತೋಮದೋಸರಿಕೆ 
ಗಳ ವಿಗತೋದ್ದಾಮರಿರ್ದರು ಭೂರಿಭಯರಸಭರಿತ ಭಾವದಲಿ (ತೊರರಾ. 
೬-೧೦-೫). (ಹಸರ + -ಇಕೆ] 

ಓಸರಿಗೆ (ನಾ). ಮನೆಯ ಮುಂದೆ ಅಥವಾ ಹಿಂದೆ ಇರುವ ಬಂಕ; 
ಹಜಾರ : ಮನೆಯೊಳಾರುಮಿಲ್ಲೋಸೆ[ಪಾಠಾಂ. ರುವಿಲ್ಲಾಸ್ಕ ರೂಮಿ 
ಲ್ಲಶ]ರಿಗೆಯೊಳ್‌ ತೊಟ್ಟ ಲೊಳಿರ್ದವ್ಯಕ್ತ ಕಿಜಬುಗೂಸು ಬೋಳಹ 
ಬೋಳಹ ಭಟ್ಟಾರಾ ಎಂದತ್ತಾಗಳ್‌ (ವಡ್ಡಾರಾ. ೮೫-೧೨). 

[ಪ್ರಾ. ಓಸರಿಅ (« ಸೆಂ. ಅಪಸಾರಕ). / ಮರಾ. ಓಸರೀ, ಓಸರ, 

ಓಸಾರಾ; ಹಿಂ. ಉಸಾರಾ] 

ಓಸರಿಗೊಳ್‌ (ಕ್ರಿ). ಓರೆಯಾಗಿ ಹೋಗು; ಪಕ್ಕಕ್ಕೆ ಹೋಗು; 
ಮಗ್ಗುಲಾಗಿ' ಹೋಗು : ಮೆಯ್ದೋಜುವುದಿಲ್ಲಿ ಸಲ್ಲದೆನಗೆಂಬವೊಲೋ 
ಸರಿಗೊಂಡು ಪೋಗುತಂ ತೂಣದೆ ಪಣ್ಣನೂದಿದುದು ತಣ್ಣೆಲರಾ ಮುನಿ 
ಯಿರ್ದ ತಾಣದೊಳ್‌ (ಪುನ್ಸಪು. ೧೪೨೨೬). [ಓಸರ್ಯಿ * ಕೊಳ್‌] 


ಸಿಸಶಿಸು 


ಓಸರಿಸು (ಕ್ರಿ). ೧. ಓರೆಯಾಗು; ಅರುಗಾಗು; ಪಕ್ಕಕ್ಕೆ ಸರಿ: 
“ಒಳೆಸೋರ್ದುದು ಪಾಜಕಿತು ಮಲ್ಲಳಿಗೊಂಡುದು ಸರಿದುದೋ 
ಸರಿಸಿದುದು ತಾಂ? (ಕವಿಕಂ. ೨೫೨); ಚಿಃ ದೊರೆಯಲ್ರಿದೆಂದು ಭಾಸ್ಕರೆ 
ಸುತನೊಯ್ಮನೋಸರಿಸೆ (ಪಂಪಭಾ. ೩-೭೧) ; ಬಾಸಣಿಸಿದತುಳ ಮೋಹ 
ಮದೋಸರಿಸಲ್‌ ಥಳಥಳಿಪ್ಪ ವಿಮಲಾತ್ಮನವೋಲ್‌ (ಉದ್ಭಟಿ. ೫-೯೬); 
ಪರಬಲದ ಕಡುವೇಸಗೆಗೆ ಕವಿದುದು ರಾಜಹಂಸಪ್ರಕರವೋಸರಿಸೆ 
(ಕುವ್ಯಾದ್ರೋ. ೧-೪೮). ೨. ಓರೆಮಾಡು ; ಪಕ್ಕಕ್ಕೆ ಸರಿಸ್ಕು--ತಳ್ಳು: 
ಓಸರಿಸಿದ ಜವನಿಕೆಯೊಡನೋಸರಿಸಿದನಿಸಲೆ ಕಂತು ಪುಷ್ಪಾಂಜಳಿಯಂ 
(ಆದಿಪು. ೯-೨೧) ; ಪಾವಡರ್ದೆವೊಲಿರೆ ಕೆಲರೊಯ್ಕ ನೆ ತುಡುಗೆಯನೋ 
ಸರಿಸೆ (ಪಂಪಭಾ. ೩-೫೦) ; ಮುಖಾಬ್ದಮಂ ಮುಸುಆಪ ಕುಂತಳಮಧು 
ಕರಂಗಳಂ ಕೆರತಳಪಲ್ಲನದಿಂದೋಸರಿಸುವ ಪುಣ್ಯ ವನಿತೆ (ಸು ಮಾ. 
೧೦-೧೫) ; ನಿಜಕಿಯ ಸೆಅಂಗನೋಸರಿಸಿ ಕೆಂದಳದಿಂದಮೆ (ಅರ್ಧನೇ. 
೧-೧೦೦) ; ನಿಡುಮುಸುಕನೋಸರಿಸೆ ಜಿ (ಹದುಸಿರಿಲ್ಲದಿರೆ (ಬಸರ. 
೯-೧೫೦) ; ಮೇಲುದನೊಯ್ಯನೋಸರಿಸುತೆ (ಜೆ ಬಪು. ೫-೨೭); ಅವನ 
ಕಪಿವೇಸವನ್ನು ಓಸರಿಸಿ ಸ್ವಲ್ಪ ಉದಾರಹೃದಯದಿಂದ ಅವನನ್ನು 
ಒಬ್ಬ ಪ್ರಾಜ್ಞ ನೂ ಮಹಾವೀರನೂ ಆದ ಮಾನವನೆಂದೇಕೆ ಭಾವಿಸ 
ಬಾರದು? (ಭಾರದ. ೮೮). ೩. ಹಿಂಜರಿ; ಹಿಂದಿಗೆ; ಹಿಮ್ಮೆಟ್ಟು ; 
ಬಿಟ್ಟುಹೋಗು: ಮಳೆ ಮಂಜು ಕಾಳಗತ್ತಲೆಯೆಂದೋಸರಿಸಿದೆ 
(ಕಾದಂಉ. ೩೧೮) ; ದೇಸಿಗನ ಕಾಳೆಗದಂತೋಸರಿಸಿ ನುಸುಟ್ಲು ಪೋಗದೆ 
(ಧರ್ಮಾಮೃ. ೧೧-೨೦೨) ; ಪೊರೆದಾಳ್ವನ ಕಾರ್ಯಕ್ಕೋಸರಿಸದೆ ಸತ್ತವನೆ 
ಬಟ್ಟನೆಂಬಂ ಕರ್ಣಂ (ಅರ್ಧ ನೇ. ೪-೧೦೦) ; ಅಂಜದೆ ಹೆದಜದೋ 
ಸರಿಸದೆ (ಹಚಕಾ. ೧೧-೧೯) ; ಆಹವದೊಳೋಸರಿಸಿದರೆ ಭಟಸಾಹಸಕೆ 
ಕಲೆ ಹೊದ್ದದೇ (ಕುವ್ಯಾಭೀ. ೪-೩೧). ೪. ಬಿಟ್ಟುಬಿಡು; ತೊರೆ: 
ಎಲ್ಲಮನೋಸರಿಸಿ ನೆರವಿಯಲಿ ಬರಿಸಿ ನಾಳೆ ಕಾದುವಮೆಂದೊಡಂ 
ಬಡಿಸಿ (ಬಂಹರಿ. ೭-೫೬ ವ). ೫, ನೇವರಿಸು; ತಿದ್ದು; ಸರಿಪಡಿಸು: 
ಕುರುಳ್ಗ ಳೊಳ್‌" ತೊಡರ್ದು ದೇಸಿಯನಾನಗಖಾವ ಚೆನ್ನಪೂಗಳನವ 
ನೊಯ್ಕನೋಸರಿಸುತುಂ (ಪಂಪಭಾ. ೨-೧೭); ಇಂಬಾಗಿರೆಯುಂ 
ಮಕುಟಮದಂ ಬಿಣ್ಣಿನೊಳೋರೆಫೋದೊಡೋಸರಿಪವೊಲೊರ್ವಂ ... 
ಕರಮನುತ್ತಮಾಂಗಳ್ಕೊಯ್ದೆಂ (ಶಾಂತಿಪು. ೫-೧೦೨) ; ಪರೆದಿರ್ದ ಕುರು 
ಳ್ಗಳನೋಸರಿಸಿ (ಕಾದಂಪೂ. ಆ೦೫) ; ನೆಳಲಂ ನೋಡಿ ತುಜುಂಬನೋಸರಿ 
ಸುತೆ (ಸಮಪ. ೬-೩೯) ; ನಿಜಿಯನೋಸರಿಸುತ್ತ [ಪಾಠಾಂ. ನೊಯ್ಯಾರಿ 
ಸುತ್ತ] ಮೇಲುದನಿಜಕುತೆಡಗೈದುದಿಯಲಾ ಮುಂಜೆಜಗ ಸಂವರಿಸುತ್ತ 
(ತೊರರಾ. ೩-೪-೮). ಹ, ಒರಸು: ತುಯುಗೆವೆ ಕಣ್ಬನಿಗಳನೋಸರಿಸದೆ 
ಬಲಾದಿಹುದೇನವ್ವ ತಾಯೇ "(ಮೋಹತ. ೯-೧೭) ; ಸೂಸುವಾ ರೆಸಿಗೆ 
ಯನು ವಸನದೊಳೋಸರಿಸಿ ಮೈದೊಳೆದು (ಸಾಳ್ವ ಭಾ. ೧೮-೪೧). 
೭. ಅಪೇಕ್ಷಿಸು; ಬಯಸು: ನುಡಿಯಿಲ್ಲದ ಕಡೆಯಿಲ್ಲದ ನಲ್ಲನ ಒಡ 
ಗೂಡಿ ಸುಖಿಯಾದೆ ಕೇಳಿರಯ್ಯ ಓಸರಿಸೆನನ್ಯಕ್ಕೆ (ಮಹಾದೇ. ೩೫-೧೩); 
ಭಾಷೆ ಪೈಸರವಿಲ್ಲ ಓಸರಿಸೆನನ್ಯಕ್ಕೆ (ಶೂನ್ಯ ಸಂ. ೨೯೪-೨೭). 

[ಓಸರೆ, + -ಇಸ್ಕು. / ತೆಲು:: ಓಸರು, ಓಸರಿಂಚು, ಓಸರಿಲ್ಲು, 

ಓಹಟಿಂಚು, ಓಹಟಲ್ಲು] 

ಓಸರು, (ನಾ). ತಡ; ಸಾವಕಾಶ: ಅತ್ಯುಗ್ರ ಪುಣ್ಯಪಾಪದ ಫಲಗಳು 
ಓಸರಂ ಮಾಡದೇ. ಮೂಜುಪಕ್ಷಂ ಮೂಜುಮಾಸಮಾ :ಹೂಜುದಿನ 
ದೊಳೆಗೆ ಕಾಣಿಸುಗುಮೆಂಬಾ ಸುಜನರುಸಿರು (ಸಮ್ಯಳೌ. ೫-೫೮). 

(ಪ್ರಾ. ಓಸರ (ಆ. ಸೆಕ: ಆನಸರ)] 
ಓಸರ್ಕು (ನಾ). ಒರತೆ; ಚಿಲುಮೆ (ಸ್ಕಾಂಡರ್‌. (ಆ ಒಸರ್‌,] 
ಓಸಉಂಗೇಳ್‌ "ಓಸಲಾಗೇಳ್‌' ನೋ, 


೧೩.೧೩. 


5 


25 


50 


35 


ಓಸ್ಕರ 


ಓಸಿ (ನಾ). ಶಕುನ; ನಿಮಿತ್ತ: ಓಸಜಯಂ ಕೇಳ್ವೊಡೆ ಸಂಧ್ಯಾ 
ಸಮಯಂ ಮೂಜಟುಮುತ್ತಮಂ (ಲೋಕೋಪ, ೧೨-೫೦); ಮನೆಯಿಂ 
ದೋಸಖಕಿಗೇಳಲೆಂದು ಬರಲಾಗಳ್‌ ಚೀರಿ ಮಾಂಗಲ್ಯತೂರ್ಯನಿನಾದಂ 
* * ೬ ಇನಿತುಂ ಕಟ್ಟದಿರಾಗಿ ತೋಜಕೆ ಶುಭದಂ (ಲೋಕೋಪ. ೧೨-೫೧). 
ಓಸಖಂಗೇಳ್‌, ಓಸಲಂಗೇಳ್‌, ಓಸಖಜುಗೇಳ್‌ (ಕ್ರಿ). ಶಕುನವನ್ನು 
ಕೇಳು; ಜ್ಯೋತಿಷ್ಯದ ಪ್ರಶ್ನೆ ಮಾಡು : ನೀರಪೊಟಕ ಪಾಡುನೆಡೆ 
ಹೊಲಗೇರಿ ಪರೇತವನವಸಗವನೆ ಸಚಿ ದೇವಾಗಾರಂ ಚೌವಟಮೆಸಿದಿರ್ಪಾ 
ರವೆಯೆಂಬೆಡೆಗಳುಚಿತವೋಸಆಃಗೇಳಲ್‌' (ಲೊ € ಕೋಪ. ೧೨-೫೩). 
ಓಸಅಂಗೇಳ್‌ ; ಹರಣದೆಜಕೆಯನ ಬರವು ಹಗಲಳಿವುದಕೆ ಮುನ್ನ 
ದೊರಕುವುದೊ ದೊರಕಡೋ ಎಂದು ತಳ್ಳಂಕದಿಂದಿರರೋಸಜಂಗೇಳ್ವ 
ಪೆಣ್ಮಾಣಿಕಂ ತಾನಗಲ್ಲೆಂತುಟಿಸುವಿಡಿವಳೋ (ಸ ಮ್ಯ ಕೌ. ೩-೨೪). 
ಓಸಯಿಗೇಳ್‌ : ಇನಿಯನ ಮೊಗದ ಮುನಿಸು ತಿರ್ದುವುದೋ ಘನ 
ವಹುಜೋ ಎನುತವೆ ಬಾಳಾಂಕಿಯ ಮನೆಯರು ಗಂ ಮೆಯ್ಲಾಣಿಸಿ 
ಕೊಳ್ಳದೆ ನಿಂದೊಸಯುಗೇಳ್ವಾ ವನಿತೆಯಿರವನೀಕ್ಷಿಸಿ (ಜಯಕಾ. 


೧೪-೬೫). [Lಸes + ಕೇಳ್‌] 
ಓಸೆಲುಗೇಳ್‌ "ಓಸಟಗೇಳ್‌? ನೋ. 
ಓಸಿ "ವಸಿ? ನೋ. 


ಓಸಿತು (ನಾ). ಒಂದಿಷ್ಟು; ಒಷ್ಟು: ಪುತ್ರಸೊಸೆಯರು ಬಂದು ನಲಿವ 
ಬಲದೊಡೆಯಲ್ಲಿ ಮೈತ್ರಿಯಿಂ ಕುಳ್ಳಿದೆೇ ಕೇಳ್ವಾಮಭಾಗವೆ ಧಾತ್ರಿ 
ಯೊಳ್‌ ಸ್ತ್ರೀಭಾಗಮಾದಡೋಸಿತು ಪೇಳ್ವೆನಿನ್ನೊಂದು ಸನ್ಮತವನು 
(ಲಕ್ಷ್ಮಳಾ. ೧-೨೧-೩೧). [?] 

ಓಸು (ನಾ). ಅಷ್ಟು; ಆ ಪ್ರಮಾಣ: ನಿಮ್ಮನುದಾಸೀನಗಾಶ್ಬೆನೆ ನೀವು 
ಓಸಳುಕಿನೊಳಿಂತು ಬರಲೇತಕೆ (ಭರಡ. ೩೫-೪೦). 

ಓಸಳಿಕು - ಅಷ್ಟು ವಂಚನೆ, - ಮೋಸ: ಭೂಸುರಂ ನಿಮಗಿತ್ತ 

ದಾನಫಲದೊಳ್ನರಿಯನೇಸೇಸು ಪರಿ ಬೇಡಿ ಬೇಡಿಕೊಂಡೊಡೆ ನನಗೆ 
ವೋಸಳಿಕನೇ (ಪಾಠಾ ಎಂ. ನನಗುದಾಸೀನಮಂ] ಮಾಡಿಕೊಂಡ: ಕಾರಣ 
ಮನನುನಯದಿಂದ ನಿರವಿಸು (ಸಮ್ಯಕ್‌. ೭-೪೩); ವಿನಾದೊಡಾಗಲಿನಾನು 
ಮುಂದೆ ನೋಡದೆ ಕೊಡುವೆನೆಂದು ನುಡಿದಾ ಮಾತನೋಸಳಿಕು[ಪಾಠಾಂ. 
ನೊ ೀಸರಂ) ಮಾಡಳೆನಗೆ... ಮುಂದಣುತ್ತಮಮಪ್ಪ ಗತಿ ಪೈಸರಿ 
ಸುವುದು(ಸಮ್ಯಕೌ. ೧೧-೨ಬ): ಓಸಳುಕು-ಅಷ್ಟು ಭಯ, - ಹೆದರಿಕೆ: 
ನೀವು ಓಸಳುಕಿನೊಳಿಂತು ಬರಲೇತಕೆ (ಭರಚ., ೩೫-೪೦). [2] 

ಓಸುಕರ "ಓಸ್ಕರ' ನೋ. 

ಓಸುಗೆ "ಓಸ್ಕರ' ನೋ. 

ಓಸುಗರ "ಓಸ್ಸರ? ನೋ. 

ಓಸ್ಕರ, ಓಸುಕರ, ಓಸುಗ್ಯ ಓಸುಗರ (ಅ). ಸಲುವಾಗಿ ; ಜಿಸೆ 
ಯಿಂದ; ನಿಮಿತ್ತದಿಂದ: ತ್ರಿವಿಧ ಮಲನೆಂದಟ್‌ದು ತನ್ನ ಸುಖ 
ಕ್ಕೋಸ್ಕರವಾಗಿ ವಸ್ತುವಿನಿಂದ ನಿರ್ಮಲವಾಯಿತ್ತೆಂದು ಮುಟ್ಟಬಹುದೆ 
(ಪ್ರಭೋಗ. ೮೩); ವಲ್ಲಭಗೋಸ್ಕರ ಎಲ್ಲಾ ಎಡೆಯೊಳ್‌' ಎನಗೆ ತಕ್ಕ 
ವಲ್ಲಭನಂ ನೋಡುತ್ತಂ ಬರುತಿರ್ದೆಂ (ಧರ್ಮಪ. ೩-೬೦ ವ); ಅಮ್ರುತ 
ಪಡಿಯ ನಡೆಸಲೋಸ್ಕ ರವಾಗಿ (ಮೈ ಆರಿ. ೧೯೩೪, ೨೬-೧೦ ; 1405) ; ಅದ 
ರ್ಕೋಸ್ಯರಂ ನಿನ್ನಂ ತಿಳಿಯಬೇಕೆಂಬೆಯಾ ? (ಮನೋವಿ. ೧-೪೫ ಟೀಕು); 
ಸಿದ್ಧರಾಮನನ್ನು ಅಲ್ಲಮ ಖಂಡಿಸಿದ್ದು ಇದಕ್ಕೋಸ್ಕರವೇ (ಶೂನ್ಯ ಕು. 
೧೨೮) ; ಓಸ್ಕರ್ಯ -ಆಗಿ, -ಸಲುವಾಗಿ: ಪ್ರಯೋಜನವನ್ನು ಸೂಚಿಸು 
ವಾಗ ಚತುರ್ಥೀವಿಭಕ್ಷಿಯ ರೂ ಪಕ್ಕೆ ಈ ಅವ್ಕಯಗಳಲ್ಲಿ ಯಾ 
ದಾದರೂ ಒಂದು ಸೇರಿ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ (ಮಧ್ಯಮ. ೧೫೮) 

83 


ಓಹ 


ಓಸುಕರ: ಗುರು ನಿನಗೆ ತಾವಾಗಲೋಸುಕರ [ಪಾಕಾಂ. ಗರ]| 


(ವಾಗೀರ. ದೇ. ೨೭೧-೨೬). ಓಸುಗೆ : ಸಕಲ ಪದಾರ್ಥವನು ಗುರುಲಿಂಗ 
ಜಂಗಮಕ್ಕೆ ಒಪ್ಪಿಸಿ ಸಕಲ ಕೃತ್ಮಂಗಳಿಂದ ನಿಮಗೋಸುಗ ತಹೆನು 
(ಚನ್ನವ, ೫೭-೧೪) ; ಸುಚರಿತ್ರರ್‌ ಸಲೆ ಕೀರ್ತಿಗೋಸುಗ ಮಹಾಕಷ್ಟಂ 
ಗಳಂ ತಾಳಿ (ಸೋಮೇಶ. ೯೩) ; ಮಕ್ಕಳಿಗೋಸುಗವಲೇ ಹಣವ ಗಳಿಸು 
ವುದು (ಕುವ್ಕಾದ್ರೊ €. ೧೮-೬೬). ಹಿಸುಗರ : ಹಿರಿಯರೆಲ್ಲರು ನೆರೆದು 
ನಿಮ್ಮ ಕೆಟ್ಟಿದರೆ ಅಯ್ಯ ಉಸಚಾರಕ್ಕೋಸುಗರ [ಪಾಠಾಂ. ಕ್ಕೋಸ್ಕ್ಯ 
ಕೋಸುಗ, ಕೋಸುಕರ] ಸಾವಿಂಗೆ ಸಂಗಡವಾದೆಯಲ್ಲಾ ಗುಹೇಶ್ವರಾ 
(ಅವಚಂ. ೧೧೪-೫೧೭) ; ಮೇದಿನಿಯೆ ತಿ ಣ್ಠವನಿಳುಹಲೋಸುಗರ 
ಆಹವದೊಳರ್ಜುನನ ರಥದೊಳು ವಾಹಕನು ತಾನಾಗಿ (ಕುವ್ಯಾಭೀ.೩-೯೩). 
[ದೇ. ॥ ತಮಿ. ಓಶರ; ತೆಲು. ಕೋಸರ, ಕೋಸ] 
ಓಹ (ನಾ). ರಾಶಿ; ಗುಂಪು (ಸ್ಕಾಂಡರ್‌). [ಆ ಸಂ. ಓಘ) 
ಓಹಟ, ಓಹೋಟ (ನಾ). ೧. ಸಮುದ್ರದ ತೆರೆಗಳು ಇಳಿದು ಹೋಗು 
ಪುದು; ತೆರೆಯ ಇಳಿತ: ಭರತಿಯ ಸಮಯದಲ್ಲಿ ತಂದೊಡ್ಡಿ 
ಓಹಟಯ ವೇಳೆಯಲ್ಲಿ ತಿರುಗಿ ಕೊಚ್ಚಿಕೊಂಡು ಹೋಗುವ ಕಾಲ 
ಸಮುದ್ರ ಇದೊಂದು ರತ್ನವನ್ನು ಮರೆತುಹೋದೆಂತೆ ತೋರಿತು 
(ಸಮಜಿ €. ೬೬೦). ಓಹೋಟ: ೧. ಇದಕ್ಕೆ ಭರತಿ - ಓಹೋಟ 
ಗಳೆಂತಲೂ ಏರಿಳಿತಗಳೆಂತಲೂ ಅನ್ನುವರು (ಮು ೦ ಬ ಯಿ. ೬-೩೭೨). 
ಪಿ. “ಸಣ್ಣ ತೆರಿ” (ರಮಾಕಾಂ. ೧೩೧). 
[ಪ್ರಾ. ಓಹಟ್ಟ (ಆ ಸಂ. ಅಪಘಟ್ಟಿ). / ಮರಾ. ಓಹಟಿ ಓಹಟೀ, 
ಓಹಟೀ] 
ಓಹಡಿಸು (ಕ್ರಿ). ಹಿಂಜರಿ; ಹಿಮ್ಮೆಟ್ಟು (?): ವಂಶದ್ರೋಹಿ ಸಿಲುಕಿದ 
ನೆನುತ ತಡೆದರು ರಥಿಕರೆಡಬಲನ ಗಾಹಿಸಿತು ದೊಹತ್ತಿ ಲೌಡೆಯ ರಾಹುತರು 
ಕಟ್ಟಿಳನಿಯಲಿ ಕವಿದೋಹಡಿಸವೌಂಕಿತು ಪದಾ ತಿ ಧನಂಜಯನ ರಥವ 
(ಕುವ್ಯಾಗ. ೧-೩೫). [ಓಹಡ್ಕ * -ಇಸ್ಕು] 
ಓಹಣ (ನಾ). ವಾಹನ: ಮಣಿಯದೆ ಸ್ರಿಪದಂಡೇಶಾಗ್ರಣಿಗಳು ಪಾಳಿಟ್ಟು 
ತಾಗಲವಗೋರೊಂದೋಹಣವುಳಿಯೆ ವಾರುವಂಗಳನಣಿಯರವೆನೆ ಹಿಡಿದು 
ಹಬ್ಬಣಂ ಹೆಸರ್ವಡೆದ[0] (ಕೊಲ್ಹಾಶಾ. ೧೫-೪೬; 1186) ; ಬಡಕಟಕ್ಕಿ 
ಯನೊಂದಂ ಪೆರ್ಮಡುವಿನೊಳಿರ್ಪೊಳ್ಳೆ ಯೊಂದನೊಡೆಯರ ದೆಸೆಯಿಂ 
ನಡೆಗೆಟ್ಟೋಹಣಮೊಂದಂ ಮಡಿಪಿದ ಸಾಹಸಮದಿಲ್ಲಿ ಸಲ್ಲದು ಮರುಳೇ 
(ಮಹಾನೇ. ೭-೨೫). [ < ಸಂ, ವಾಹನ) 
ಓಹರಿ "ಓವರಿ? ನೋ. ಕ 
ಓಹರಿಕೆ (ನಾ). (?): ತಜ್ಜಗದ ಜೀವದ ಸುಕೃತ ದುಷ್ಕೃತವ 
ಓ[ಪಾಠಾಂ. ಹೋ]ಹರಿಕೆಯಲಿ ತಂದು ಭವದಲಿ ಸೋಹಿ ಸುಳಿಸುವಂ 
(ಕುವ್ಯಾಸ. ೯-೯). (2) 

'ಓಹರಿಸಾಹರಿ (ನಾ). ಹಿಮ್ಮೆಟ್ಟುವುದು ; ಸ್ಥಾನಾಂತರಗೊಳ್ಳುವುದು 
(2): ಅರವರಿಸದೆಯೋಹರಿಸಾಹರಿಯಂ [(ವಾಠಾಂ. ಮೋಹರಿಸಿ ಹರಿಯ] 
ಮಾಡುತಿರ್ದವು (ಕುಮುರಾ. ೮-೭೨ ; ಶಬ್ದವಿ. ೧೬ ನೋ); ಯಾದವರ 
ಮನೆಯ ನಾಯಕರಾಹಾಯೆನೆ ನೆಗಳ್ಡ ವೈರಿ ಮುಂಮಡಿಸಿಂಗಂಗೋಹರಿ 
ಸಾಹರಿಯಾಗಿರೆ ಕಾದಿದ ಮೂಲೋಕವಜಯೆ ಜಿನರೊಳು ಸಂದಂ 
(ಮೈ ಆರಿ. ೧೯೩೫, ೩೯-೧೨; 1263); ಉಭಯಾನೀಕ.ಸೋಹರಿಸಾಹರಿಯ 
ಸುವ್ಯಾಕುಲರನೀಕ್ಷಿಸುತಲಿದ್ದರು ಪವನಜಾದಿಗಳು (ಕುವ್ಕೂಅ. ೧೯-3೯); 
ಅಂತು ಓಹರಿಸಾಹರಿಯಾಗಿ ಕಾದುವರಂ ಕಲಿಕಾಮದೇವಂ ಕಂಡು 
ಕೋಪಮಂ ತಾಳ್ಡಾಗಳ್‌ (ಕ್ರಿಪುನಿ. ೫-೯ ವ). 

[ಓಹರ್ಯಿ * ಸಾಹರ್ಯಿ. ! ತೆಲು. ಓಹರಿಸಾಹರಿ - ತಂಡೋಪತಂಡ್ಕ 
ಅಸ್ತವ್ಯಸ್ತ] 


೧೩೧೪ 


20 


ಓಳಿ 


| blo (ನಾ). ಅವಧಿ: ಹರಿಸದಿನಿತ್ತ ಹಗಲ ಚಿಕ್ಕೊತ್ತೆಯನಿರುಳೊತ್ತೆಯ 
ಹಣಮೆನುತವೆ ಬಗೆದಾಯಿರುಳೊತ್ತೆಯ ವಿತ್ತಮನೋಹಿಯೆನುತ್ತಾ 
ವೋಹಿಯ ಹೊನ್ನಂ ವರ ಸಜ್ಜನವೆನುತವೆ ಬಗೆದಾಕೆಗೆಯರಿದೇ ಗಂಡ 
ಕೊಲುಮೆಯರಿದೇ ಸಿರಿ (ಜಯಕಾ. ೧೪-೫೨); “ವಿಟ” (ಷಟ್ಟನಿ). 

ಓಹಿಯಸೂಳೆ - ಅವಧಿಯ ವೇಶ್ಯೆ: ಹಿರಿಯರಸಿ ದರಿದ್ರಾಂಗನೆ 
ಸಿರಿಯೋಹಿಯಸೂಳೆ ನೋಳ್ರೊಡಂ ಜಗವರಿಯಲ್‌ ಸಿರಿ ಸಂಚಲೆಯೆಂ 
ದರಿದುಂ ಕರೆದೀವುದು ಕೈಗೆ ಕರಟ ಬಾರದ ಮುನ್ನಂ (ನೀತಿಸಾ. ೧೮೯). 
[ಪ್ರಾ. ಓಹಿ (ಆ ಸಂ. ಅವಧಿ)] 

ಓಹು (ನಾ). ಒಪ್ಪು (?): ನಂಬಿಯ ತೇಃದಿಂ ಶಿವನಂ ನಂಬಿದನೋಹಿಲನ 
ತೆಜದಿನೋಹಿಲ್ಲದ ಭಕ್ತಂ ಬಾಣನಂತೆ ಜಾಣಂ ಕಿಂಬಹುನಾ ವೀರ ಬಿಜ್ಜ 
ಲಾವನಿಪಾಲಂ (ಎಇ. ೫X, ೧೨-೪ ; 1187). (ತ್‌ ಒಪ್ಪು) 

ಓಹೊ, ಓಹೋ (ಅ). ಆಶ್ಚರ್ಯ, ಭಯಾದಿಗಳನ್ನು ಸೂಚಿಸುವ 
ನಿಪಾತಾವ್ಯಯ : ತತ್ಕಣದೊಳೆ ಮುಳಿದಂದೋಹೊ ಕಾದಂಬ 
ರುದ್ರಂ (ಎಇ. X೪I, ೭೧-೨೭ 1074) ; ಸೂಸದಂಜದಿರೋಹೊಯೆನುತ 
(ಬಸಪು. ೧೦-೨). ಓಹೋ: ಓಹೋ ಇರಲಿಂ ಪೆಜವಜ ಮಾಹಾ 
ತ್ಮ್ಯೈಮುಂ (ಕಾವ್ಯಾವ. ೫೦) ; ಓಹೋ ನಿವಾರಣಾರ್ಥೇ (ಭಾಷಾಭೂ. 
೨೭೮); ಸವನಿಪುದೋಹೋ ಹೋ ಎನೆ ನಿನಾರಣಾರ್ಥಂ ( ಶಮದ.೩೦೯) ; 
ಕರಡಿಯ ಮಗಳನಾಳ್ವ ನಿನಗೋಹೋ ಧರೆಯೊಳದ್ಳುತಾಕಾರರಾರೋ 
(ಜೈಮಿಛಾ. ೨-೫೯). 

ಓಹೋ "ಓಹೊ' ನೋ. 

ಓಹೋಟ "ಓಹಟ' ನೋ. 

ಓಳ್‌, (ಕ್ರಿ). ಸಂಭೋಗ ಮಾಡು: "ಓಳ್‌- ನಿಧುವನೇ (ಶನುಧಾ) ; 
ಪಡೆದಂ, ಓಳಿದಂ, ಕಳಿದಂ, ಪಳಿದಂ (ಭಾಷಾಭೂ. ೨೧೫ ಪ್ರಯೋ). 

[ಡೇ. 1 ತಮಿ. ಓ; ಕೊಡ. ಓಳ್‌] 

ಓಳ, (ನಾ). ಹೋಳು; ಸೀಳು; ಸೀಳಿದ ಭಾಗ: ರಥಿಕರ ತಲೆಗ 
ಳೋಳ್ಗಳುಂ ಸೀಳ್ಗಳುಂ ಬಾನಿಂದೆ ಬೀಳುತಿರಲು (ಚೆಬಪು. ೩೧-೨೭); 
ಕಡಿದ ತಲೆಯೋಳ್ಗಳಿಂ ತೋಳ್ಗಳಿಂ (ಚೆಬಪು. ೪೩-೪೪). "ಪೋಟಕ್ಕ್‌' 
ಪರಾ. [< ಶೋಟ್‌] 

ಓಳಿ (ನಾ). ೧. ಸಮೂಹ; ರಾಶಿ; ಮೊತ್ತ: “ಇಟ್ಟಳ ಗುಮ್ಮಿ 
ಯೋಳಿ ಪಂತಿಯು ಸಾಲುಂ 3 (ಕವಿಕಂ. ೧೦೭) ; ಗ್ರಾಸಮನುಣ್ಬುದೆಂ ' 
ದೊಡಣಮೋಳಿಯ ರಕ್ಕಸ ಹಾರ್ವರಿರ್ದುದು (ಕಾವ್ಯಸಾ. ೫೩೬೫ ಶೂದ್ರಕ) ; 
ಕರ್ಚಿ ಪಾಜಕಿದುವು ಕೆಂದಳಿರಂ ಗಿಳಿವಿಂಡಿನೋಳಿಗಳ೯ (ಸಂಪಭಾ. ೫-೩೧); 
ಸುಳಿಗುರುಳೋಳಿ ಕಣ್ಣೆವರೆ (ಧಮಾ ೯ ಮೃ. ೭-೧೭೯). ೨. ಸಾಲು; 
ಪಂಕ್ತಿ ; ಮಾಲೆ: “ಪಜ್ತಾ ಮಾಲೆಯೋಳಿಯೆನಿಕ್ಕುಂ? (ವಸ್ತು ಕೋ. 
೧೦೩-೨೯) ; ಒಂದು ಬಟ್ಟನ ಮೇಗೆ ಪದಿನಾಲ್ಕು ಬಟ್ಟ ನೊಂದೊಂದಣ 
ಮೇಗೋಳಿಯೊಳಿಟ್ಟಾಡುತ್ತಿರ್ಪನ್ನೆಗಂ (ವಡ್ಡಾ ರಾ. ೭೩-೨೩) ; ಪೆಂಡ 
ವಾಸದ್ವೊಳ್ವೆಂಡಿರನೆರಡೋಳಿಯೊಳಮಿರಿಸಿ (ಪಂಪೆಭಾ. ೯-೨೮ ವ); ಸಾಲ 
ಸಾವಿರ ದೀವಿಗೆಯ ಹರಿದಾಳಿಗಳುಕಡೆ ನೃಪರ ಮೋಜ್‌ಗಳೋಳಿಗಳ ನೆಟ್‌ 
ಹೊದ್ದಿ ಕತ್ತಲೆ ನಿಂದುದಲ್ಲಲ್ಲಿ (ಕುವ್ಯಾಕ. ೧-೧೯) ; ಈ ಹಸಿರು ಓಳಿಗಳ 
ನಡುವಿನ ಜಾಗದಲ್ಲೇ ಕೆಂಪುಹರಗಿ ಹವ್ವನೆ ಬೆಳೆದು ನಿಂತಿತ್ತು 
(ಮೂರುದಾ. ೯೦). ೩, ಓರಣ; ಕ್ರಮ; ಪರಿವಿಡಿ: ಕೌರವನಾಯಕ 
ನೂರುಭಂಗನೊಂದಲ್ಲದುದೆಲ್ಲಮಂ ನೆಜಸಿದೆಂ ಗಡನೋಳಿಯೆ ಕೇಳಿ 
ಮೆಲ್ಲರುಂ (ಪಂಪಭಾ. ೧೨-೧೬೧) ; ರಾಜ ಚತುಷ್ಪಯಮೋಳಿಯೊಳ್ಳೆತರೆ 
[ಪಾಠಾಂ. ಮೆಂಬ ಗಹುಂಗಳೆ]: . ಪಾವಕಾನಿಲರತ್ತಲ್‌ ಮತ್ತೋಜೆಯೊ 
ಳೋತು ಹರೀಶ್ವರಕೊಂದಿಕೆ (ಛಂದೋಂಬು. ೨-೧೨೮) ; ಓಳಿಯಿಂ ನಡೆವ 
ವೀರಗಣಂಗಳಿಂ (ಸದ್ಮರಾ. ೯-೩೭). ೪. ಕಿವಿ. ೫. ವಸ್ತ್ರ. ೬. ಸಶಾಕೆ. 


ಓಳಿಗಲ್‌ 


೭. ಅಧಮ. ೮. ಅಸ್ತ್ರ. ೯. ವಲ್ಲಿ. ೧೦. ಈಶ: “ಅಸ್ತ್ರದೊಳ್‌ ನಿಕರ 

ದೊಳ್‌ ಕರ್ಣದೆೊಳ್‌ ವಲ್ಲಿಯೊಳ್‌ ಧ್ವಜದೊಳೀಶನೊಳೋಳಿ ಶಬ್ದ 

ಮಕ್ಕು 0೫ (ಮಂಗರಾ. ೧೫೨-೫೭); ಕನಿ ವಸ್ತ್ರಂಗಳ್‌ ನೆರವಿ ಪತಾಕೆ 

ಯೊಳಧಮಂ ಪರಿಕಿಸಲೈನಾಮ ಓಳಿ ಶಬ್ದಂ? (ನಾನಾ ಕಂ. ೧೫೮). 
[ಪ್ರಾ. ಓಲಿ (ಆ ಸಂ. ಆಲೀ)) 

ಓಳಿಗಲ್‌ (ನಾ). ಸಾಲಾಗಿ ಇಟ್ಟ ಕಲ್ಲು: ಪಿರಿಯಯ್ಯ ಪುಣುಸೆವರಂ 


| 
| 
ನಟ್ಟ ಓಳಿಗಲ್ಲಿನ್ನಂ ಪಡುವಣ ತೆವರಿಂದೊಳೆಗೆ (ಎಕ. 1೪, ಹೆಗ್ಗಡ. 
೧೬-೨೦; 1021). [ಓಳ + ಕಲ್‌] 
ಓಳಿಗುರುಳ್‌ (ನಾ). ತುಂಬು ಕೂದಲು; ಸಮೃದ್ಧವಾದ ಕೂದಲು: 
ಓಳಿಗುರುಳ” ಮದಭೃಂಗಮಾಳೆಯಂ ತೆಗಬ್ಬುದು (ಶಾಂತೀಶ್ವ. ೪-೪). 
[ಓಳ + ಕುರುಳ್ಕ್‌] 
ಓಳಿಗೆ (ನಾ). ಜೀನಿನ ಕೆಳಗೆ ಹಾಕುವ ಮೆತ್ತೆ (?) : “ಓಳಿಕಾ-ಓಳಿಗೆ; 
ಗಳಂತಿಕಾ- ಗಳಂತಿಗೆ ?(ಶಮದ. ೨೫೫ ಪ್ರಯೋ); *ಓಳಿಗೆ - ಓಲಿಕಾ? 
(ತದ್ಭಕೋ. ೮). [1] 
ಓಳಿಗೊಳ್‌ (ಕ್ರಿ). ಸಾಲುಗೊಳ್ಳು; ಪಂಕ್ರಿಯಾಗು : ಓಳಿಗೊಂಡು 
ಮಂದೆಯಿಸಿ ನಿಂದ ಬಲವಕ್ಕದೆಡವಕ್ಕದಂಗರಕ್ಕರ ನೆರವಿಯುಮನೀಶ್ಷಿ 
ಸುತ್ತುಂ (ವರ್ಧಪು, ೯-೫೬ ವ); ಓಳಿಗೊಂಡು ಸಕಲಭಕ್ತೆ ಜನಾಳಿಸಹಿತಂ 
(ಬಸಪು. ೫೮-೫೫). [ಓಳ + ಕೊಳ್‌] 
ಓಳಿಗೊಳಿಸು (ಕ್ರಿ). ಕ್ರಮಗೊಳಿಸು; ಅಣಿಗೊಳಿಸು : ಮುಂದೆ ಪರಿ 
ಪೊಜ್ಜರಂಗಳನೋಳಿಗೊಳಿಸಿಯುಂ (ಚಂದ್ರಪು. ೧೨-೮೩ ವ); ಜಾಳಂ 
ಗಳಿಂ ಮೇಳೆಯುಮನೋಳಿಗೊಳಿಸಿಯುಂ (ಪುಷ್ಪಪು. ೭-೬೯ ವ). 
[ಓಳಿಗೊಳ್‌ + -ಇಸ್ಕು] 
ಓಳಿದೋರಣ (ನಾ). ಸಾಲುತೋರಣ; ಪಂಕ್ಷೀೀಪಂಕ್ರಿೀಯಾದ 
ತೊ €ರಣ: ಓಳಿದೋರಣಮಾಯ್ತು ಹಾರದ ಪಚ್ಚಿಸಾರದ ಮಾಲೆ 
(ಪಂಪಭಾ. ೧೪-೧೫); ಪಂದಲೆಯೋಳಿದೋರಣದ ಸೀಯದರಂ ಪೊಸ 
ದೊಪೆ ದೂಪ ತೂಗುಂದಲೆ ಬಾಟಸ್ತಿಣಂ ಪೊಡರೆ (ಕಾವ್ಯಾವ. ೫೬). 
[ಓಳ + ತೋರಣ) 
ಓಳಿಯಿಸು, ಓಳಿಸು (ಕ್ರಿ). ೧. ರಾಶಿಮಾಡು; ಒಟ್ಟುಗೂಡಿಸು; 
ಕೂಡಿಹಾಕು : ಬಚ್ಚಲ ಪರಿನೀರಿನೊಳ್‌ ಪರಿಯಲೋಳಿಯಿಸಲ್‌ ಪರಿ 
ಗೋಲನಿಕ್ಕಿ ಪಾಯ್ಸಲೆ (ಅಜಿಪು. ೬-೪೫). ಓಳಿಸು: ೨. ಕ್ರಮಗೊ 
ಳಿಸು; ಅಣಿಗೊಳಿಸು : ದಾಳಿಂಬದ ಕಿಜುನನೆಗಳ ದಾಳಿಂಬಿಗೆ ಮೆೇಆಕಯೆ 
ಮುಗುಳ ಮುಶ್ತಿನಲೊರ್ವಳ್‌ ಬಾಳಕಿ ಪಂಚಶರಂಗೊಯ್ದೋಳಿಸಿದಳ್‌' 
ಪಂಚಶರನ ಶರಪರಿಣತೆಯಿಂ (ಅನಂಪು. ೭-೨೧). 
[ಓಳಿ + -ಇಸ್ಕು]) 
ಓಳಿವಡು (ಕ್ರಿ). ೧. ಸಾಲುಗಟ್ಟು; ಓರಣವಾಗು : ನೆಲೆಮಾಡಂಗ 
ಳೊಳೋಳಿವಟ್ಟಿ ಗುಡಿಗಳ್‌ (ಅದಿಪು. ೭-೧೧೨) ; ತಮಾಲವನದ ಲೀಲೆ 
ಕರಮೆ ಕಣ್ಣೆ ವರ್ಕುಮೋಳಿವಟ್ಟು ಸೊಗಯಿಸಿರ್ಕುಂ (ಅಜಿಪು. ೨-೮). 
೨. ಗುಂಪುಗೂಡು : ಓಳಿವಟ್ಟ ಬೆಳ್ನೊರೆಗಳ ಪಿಂಡನೆತ್ತಿಸಿದ ಬೆಳ್ಳೊಡೆ 
ಗಳ್‌ (ಪಂಪಭಾ. ೩-೬೮); ತಮಾಳಭೂರುಹನಿವಹದ ಮೇಲೋಳಿವಟ್ಟು 
ಪಾಜುವ ಗಿಳಿ (ಅಜಿಪು. ೬-೧೨); ಸುರ Asoka cao Asc | 
ಭೋರೆನೆ ನಡೆಯೆ (ನೇಮಿಪು. ೪-೧೩೮ ವ) 
[ಓಳ + ಪಡು] 
ಓಳಿವಡೆ (ಕ್ರಿ). - ಓಳಿವಡು ೧: ಮಕರತೋರಣದ ಬಹಿರ್ಭಾಗ 
ದುಭಯ ಪಾರ್ಶ್ವದೊಳಮೋಳಿವಡೆಯೆ ಸುರಕರೀಂದ್ರಮನೆ ಕಟ್ಟಲ್‌ ನಟ್ಟ 
ಪಾರಿಜಾತದ ಮುಂಡಗಂಭಂಗಳಂ ಫೋಲ್ಲು (ಶಾಂತಿಪು. ೩೧೯ ವ). 
[ಓಳ + ಪಡೆ] 


20 


25 


35 


40 


45 


೧೩೧೫ 


ಓಕ 


ಓಳಿನಾಡು (ನಾ). ವೃಂದಗಾನ: ನೀವು ಲಣ್ಮೆಯಿಲ್ಲದ ಕಯ್ವಾರಿ- 
ಪರಮವಂದಿಗಳ ಭಟ್ಟಿಜನದ ಓಳಿವಾಡಿನ ಪ್ರಪಂಚದಲ್ಲಿ ಪಳಗಿದವರಾಗಿರ 
ಬೇಕು (ಮಂತ್ರಶೆ. ೩೩-೬). [ಓಳಿ * ಪಾಡು] 

ಓಳಿವಿಡಿ (ಕ್ರಿ). ೧. ಕ್ರಮಗೊಳಿಸು : ಓಳಿವಿಡಿವನು ಕಮಲಭವನೆನ್ನಾಜ್ಞೆ 
ಯಲಿ ಜಗವ (ನಿಭಾಗ. ೩-೧೩-೧೪). ೨. ಕ್ರಮವನ್ನು ಅನುಸರಿಸು: 
ಏಳುತಿಲರಾಶಿಗಳ ಗಿರಿಗಳನೋಳಿವಿಡಿದರ್ಚಿಸಿ (ನಿಭಾಗ. ೧೦-೫-೫). 

[ಓಳ + ಸಿಡಿ) 

ಓಳಿನೀಡು (ನಾ). ಸಾಲುಮನೆ ; ಸಾಲಾದ ಬಿಡಾರ, ಪಾಳೆಯ: 
ಮನಸಿಜಡಕ್ರ ವರ್ತಿ ನಡೆಯುತ್ತಿರೆ ದಿಗ್ವಿಜಯಕ್ಕೆ ಮುಂದುಮುಂದನೆ 
ಮಧು ಬಂದು ಮಚ್ಚಆಿದು ಕೂಡೆ ವಿನಿರ್ಮಿಸಿದೋಳಿವೀಡು ನಂದನ 
ಚಯಮಲ್ಲಿ ರಾಜಿಪೆವು (ಶಾತಿಪು. ೭-೧೩೦). 

. [ಳಿ + ಬೀಡ್ಕು] 

ಓಳಿವೆಳೆಗು (ನಾ). ೧. ಸಾಲು ದೀಪ. ೨. ಒಟ್ಟು ಪ್ರಕಾಶ: ಮೇಳವಿ 
ಸಿದನು ಬಲವ ಮಣಿಗಣದೋಳಿವೆಳಗಿನ ಜಕಿಂಚೆ ಹಣ್ಣಿದ ನೀಲಗಿರಿಸನ್ನಿಛ 
ಮದೇಭವ (ತೊರರಾ, ೬-೨೦-೭). [ಓಳ + ಬೆಳಗು) 

ಓಳಿವೆಳ್ತು (ನಾ). ಸಾಲುಗಟ್ಟಿದ ಬಿಳುಪು; ಬಿಳಿಬಣ್ಣದ ಮೊತ್ತ : 
ಗಿರಿಶಿಖರಂಗಳೊಳ್ಳರೆದು ಸೌಧಗೃಹಂಗಳೊಳೊಂದಿ . . . ಅಂಚೆಗಳೋ(ಳಿ 
ವೆಳ್ಸಿನೊಳ್ಳೆರಸಿ . .. ಪರ್ವಿದುನಿಂದುಮರೀಚಿಮಾಲೆಗಳ್‌ (ಕಾದಂಉ. 
೪೨೧). [ಓಳಿ + ಬೆಳ್ಬು) 

ಓಳಿವೆಜು (ಕ್ರಿ). ೧. ಕ್ರಮವಾಗಿರು : ಜ್ವಾಳೆ ತೋಯಮೆಯ್ತಂದೋಳಿ 
ನೆತ್ತೊಡಕ್ಕುಂ ನೀಳಕುಂತಳೇ ಕೇಳ್‌ ಶಾಳಿನೀವಿತಾನಂ (ಛಂದೋಂಬಂ. 
೨-೨೪). ೨. (ಹೆಸರು ಮೊದಲಾದುವು) ಗುಂಪಾಗಿರು; ಆವಳಿ 
ಗೊಂಡಿರು : ತನ್ನವನಿಯೊಳು ಪೆಸರೋಳಿವೆತ್ತಾರುಹತರೆಂ ಜಿನಮಂತ್ರ 
ವಾದಿಗಳ ಪೇಳಲೇನು (ಬಸಪ. ೫೦-೪೬). [Le + ಪೆಜು] 

ಓಳಿಸು "ಓಳಿಯಿಸು? ನೋ. 

ಓಳೆ (ನಾ). ಒಳಭಾಗ; ಕುಹರ : ವಿಚಾರಿಸೆ ಗುದವಿದಮೇಧ್ಯದ ಹೆಡಗೆ 
ಕಿವಿಯು ಕಣ್ಣೋಳೆಯು ಖೀಜಿನ ಕೊಡಿಗೆಯ ಹೊಲನಹುದು (ಕೈಕವ. 
೨-೬-೨). [77 

ಓಳ್ಳಿ, ಒಳ್ಳು, ಒಳ್ಳೆ (ನಾ). ರತಿಕ್ರಿಯೆ; ಸಂಭೋಗ; “ರತಿಕ್ರೀಡೆ” 
(ಪ್ರಥಣ್ಣ). ಒಳ್ಳೆ: ಮಸೆವುದು ಮಾಸಲಿರ್ದ ಪಟವೇಟಮನಿಚ್ಚೆಯ 
ಬಿಚ್ಚತಿಕ್ಕೆಯಂ ಪೊಸಯಿಪುದೊಳ್ಳೆಮಂ (ಶಾಂತಿಪು. ೮-೯೧), ಒಳ್ಳೆ: 
“ಒಳ್ಳೆ. ನಿಧುವನಂ (ಸಂಜೀವ. ೨೫). [be + -ಕೆ) 

ಓಅಗುಡಿಸು "ಓಜುಗುಡಿಸು? ನೋ. 

ಓಜುಗುಡಿಸು, ಓಅಗುಡಿಸು (ಕ್ರಿ). ಕುಸಿ; ಹೊರಳು; ಓರೆಯಾಗು; 
ಮುಗ್ಗು ರಿಸು: ತೋಜುವೀ ಮಹಬಾದಿಭೂತದೊಳೋಲುಗುಡಿಸದೆ ನಿಂದ 
ಮೂವತ್ತಾಜು ತತ್ತ್ವದೊಳೀಶನೇ (ಕುವ್ಯಾಸ. ೯-೧೨); ಖಜ್‌ದೆನು ಸುರ 
ಪತಿಯ ಪೀಠವನೋಣಯುಗುಡಿಸಿತು ಪದೆವಿಯದು ವಿಪ್ರಾವಮಾನದಲಿ 
(ಕುವ್ಕ್ಯಾ ಅ. ೧೩-೬೨). ಓಅಗುಡಿಸು: ತೋಲದುಭಯಗುಣ 
ಪ್ರಪಂಚದ ತೋಆಕೆಯ ಷಡ್ಸಾವ ವಿಕೃತಿಯ ಚಾರುಗಳ ಜಂಗುಳಿಯ 
ಜೀವರ ಜೋಕೆಸೆಡೆಗುಡದೆ ಮೂಜ್‌ರಡು ಭೂತದವಿಕಾರಕ್ಕೋಜಗುಡಿಸದ 
ಕಾಲ ಕರ್ಮವ (ನಿಭಾಗ. ೩-೪-೬). [?) 

ಓಣ (ನಾ). ಅಗಡುತನ; ವಕ್ರತೆ; ಒರಟುತನ: ಲವಣಂ ನಜುವಲ 
ಬೇರ್‌ ಗುಳ್ಳವದಣೆ ಬರಿವದಣೆ ಲೊಕ್ಕಿ ಕಿಜುಮೆಕ್ಕೆಗಳೆಂಬಿವನರೆದು ತಕ್ರ 
ದೊಳ್‌” ಪೂಸುವುದೆದಜಿ0 ಕಜುವಿನೋಜಕಿ (ಡೆ) ಗಳ್‌ ಪಣಿ ಪಡುಗುಂ 
(ಲೋಕೋಪ. ೯-೧೯೭). "ಓಲೆಯಾವು' ಪರಾ. (2) 


ಓಲೆಗಾಅ ೧೩೧೬ ಓಟ್‌ 


ಓಜಕಿಗಾಜ (ನಾ). ಚಿತ್ತಾರಿಗ; ಬಣ್ಣಗೆಲಸ ಮಾಡುವವನು: 
ರಂಗಾಜೀವ/ ಚಿತ್ರಕೃತ್‌ -ಈ ೨7 ಓಕ ಗಾಜ [ಪಾಠಾಂ. ವ್ಯಾಜ್‌ 
ಗಾಜಂ] (ಹಲಾಯು. ಕಿ. ೯೭-೪೩೭). 


ಊರಮುಂದೆ ಹಾಲಹಳ್ಳ ಹರಿಯುತ್ತಿರಲು ಓಆಕೆಯಾವಿನ ಬೆನ್ನಲ್ಲಿ ಹರಿ 
ಯಲದೇಕಯ್ಮಾ ಲ ಜ್ಜ ಗೆಡಲೇಕೆ ನಾಣುಗೆಡಲೇಕೆ ಕೂಡಲಸಂಗಮ 
ದೇವಯ್ಯನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಮಾ (ಬಸವ. ೭೫೪). 
[ಓಜಕ್ಕೆ 4 -ಗಾಜ (ಆ. -ಕಾಆ).. ತೆಲು, ಓರು - ಗೋಡೆಗಳ ಕೆಳ ಒಂೆಯಾವು : ಹಾಲ ಸಾಗರದೊಳಗೋಲಾಡುತಿರ್ದು ಒಜ್‌ಯಾವಿನ 
ಭಾಗದಲ್ಲಿ ಹಾಕುವ ಕೆಂಪು ಪಟ್ಟಿ] 5| ಬೆನ್ನ ಹರಿವನಲ್ಲ (ಡನ್ನವ, ಕ. ೬೮೩); ಒಜಕಿ[ಪಾಠಾಂ. ಒದೆ] ಯಾವಿನ 
ಓಂೆಯಾವು, ಒಲೆಯಾವು (ನಾ). ಅಗಡು ಹಸು; ತುಂಟ ಹಸು; ಹಾಲನಾರಯ್ಕ್ಮ ಕಜಕಿವರು (ಅವಚಂ. ೮೧-೩೬೫). [ಓಜ + ಅವು] 
ಮೊಂಡ ಹಸು: ರುಣೆ ಮೇಣು [ಪಾಠಾಂ. ಮೆಣಸು]ಬಿಳಿಯ ಸಾಸಿವೆ ಬಜೆ| |*ಓಯ್‌ (ಕ್ರಿ). ಪ್ರವಾಹದಂತೆ ಹೆರಿ -ಹಾಯು: ಎರಡುಂ ಬಲದ 


ಬಿಟಲಿನ ಬೀಜಮೆಂಬಿವಂ ಸರಿಗೊಂಡಂತಜಮೂತ್ರದೊಳರೆದೆಚ್ಚುಗೆ ನಿಜೇ ವೀರ ಭಟರ್ಕ್ಶಳೋಟ್ಹು ಪೊಜಮಟ್ಟು (ಎಕ. ೪211, ಸೊರಬ. ೧೦-೧೫; 
`ಚೈ ಯಿಂದೋಜಕಿಯಾವು ಮಟ್ಟಿ ಂ ಕಜ್‌ಗುಂ (ಲೋಕೋಪ. ೯-೧೯೬) ; 800). | [?) 


ಜೃ 

ಔ; (ನಾ). ಕನ್ನಡ ವರ್ಣಮಾಲೆಯ ಹದಿನಾಲ್ಕನೆಯ ವರ್ಣ; 
ಔಕಾರ: ಅಆ ಎಂಬ ವರ್ಣಂ ಸಿಂಗಿದಾ ಪನ್ನೆರಡು ಸ್ವರಂಗಳ್‌ ನಾಮಿ 
ಸಂಜ್ಞೆಯಂ ಪಡೆವುವು; ಅವಾಪುವೆಂದೊಡೆ...ಏಐ್ಯ ಓ ಔ, ಎಂಬಿವು 
(ಕಮದ. ೯ ವೃತ್ತಿ); ಐ, ಔ ಎಂಬ ಸ್ವರಗಳು ಉಳಿದುವು (ಮಧ್ಯಮ. ೧೩). 

ಔ್ಕ (ಅ). ಸಂಬೋಧನಾರ್ಥದಲ್ಲಿ ಹತ್ತುವ ಅವ್ಯಯ: ಉರ್ಬಿನೊ 
ಳಾಂತು ಸೆಣಸಿ ಕಾದುವ ಜನಪಂಗೆಂಟಿರ್ದೆಯೆ ಮರುಳೆ ನೀನೆತ್ತಅದೌ 
(ಧರ್ಮಾಮೃ. ೪-೨೫೧); ಸಾಲಾಗಿ ನಿಲ್ಲಿರೌ ನೂರ್ವರು ಪೆಂಗಳು 
(ಭರಡ. ೪೬-೧೩೭). 

ಔಂಕಿಸು (ಕ್ರಿ). ಹಿಸುಕುವಂತೆ ಮಾಡು: ಅದುಮಿಸು; ಮೆಟ್ಟಿಸು: 
ಪರನಶದಿ ತಾಂ ಮಜಕಿತೊಡನೆ ತಿಳಿದುರವಣಿಸಿ ಪೊಡಮಡುವೆನೆಂದವಸರಿ 
ಸುತೇಳಲಿಕಾಂಕಿಸು[ಪಾಠಾಂ. ಕುಂಕಿಸು]ವ ಗುರುಭಕ್ತಿಯಯ್ಯ ೦ಗೆ 
(ಬಸಪು. ೩೯-೩೫). [« ಅವುಂಕಿಸು] 

ಔಂಕು "ಅಮುಂಕು' ನೋ. 

ಔಂಚು, ಔಚು, (ಕ್ರಿ). ಒತ್ತು; ಅಮುಕು; ಇರಿಕು; ಔಕು: 
ಪಾಶವ ಕೊರಳಿಗಿಕ್ಕಿಕ್ಕಳದಲೊಡೆಮುರಿದೌಂಚಿ ತಿನ್ನಡಗೆ (ಅಂಬಿಕಾ. 
೪-೫೬); ಕೋಳುಗೊಡದಿರಿಯುಬ್ಬಿ ಸದೆ ಯಿರಿ ಕಾಲಹಿಡಿದೆಳೆದೌಂಚಿ 
ಮುರಿಟಿರಿ (ಅಂಬಿಕಾ, ೫-೨೩). ಔಚುು: ಭೀಮನೀತನ ಬಲುಭುಜವ 
ನೌಚಿದನು (ಕುವ್ಯಾದ್ರೋ. ೧೯-೨೬). [€. ಅಮರ್ಚು] 

ಔಂಡು, (ನಾ). “ಅವಳಿ, ಯಮಳ, ಜತೆಜತೆ” (ಸಿರಿಕೋ. ೮೫); 
“ಅವಳಿ, ಜತೆಜತೆ” (ರಮಾಕಾಂ. ೧೩೧). [?) 

ಔಂಡ್ಕು "ಅವುಂಡು' ನೋ. 

ಔಂಡುಗರ್ಚು "ಅವುಂಡುಗರ್ಚು' ನೋ. 

ಔಕ್‌ (ಅ). ಭಯ, ಹೆದರಿಕೆ ಮೊದಲಾದುವನ್ನು ಸೂಚಿಸುವ 
ಅವ್ಯಯ: ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದರೆ ಅಕ್ಕನ ಗಂಡ 
ಔಕ್‌ ಅಂದ (ಗಾದೆ). 

ಔಕಣ (ನಾ). “ಬೈಲು ೫ (ಗಂಗಾಮ. ೬೧). 

ಔಕಾಟ "ಅವುಕಾಟ' ನೋ. 

ಔಕಾರ(ನಾ). [ವ್ಯಾಕ]- ಔೈ : ಔಕಾರಕ್ಕೆ - ನಿದಿತ + ಓಕಾರಂ ವಿದಿ 


[?) 


ತೌಕಾರಂ - ಎಂಬಂತೆ (ಶಮದ. ೧೦. ಅಡಿಟ). [ಸಂ.] 
ಔಕು "ಅಮುಂಕು' ನೋ. 
ಔಕ್ಷಕ (ನಾ). ಎತ್ತುಗಳ ಗುಂಪು. [ಸಂ.] 


ಔಗಾಮು (ನಾ). ನೆಲಸುವಿಕೆ; ವಾಸಿಸುವಿಕೆ. 
ಔಗಾಮುಮಾಡು-ಸ್ಥಿರವಾಗಿ ನೆಲಸು, ವಾಸಿಸು (ಸ್ಕಾಂಡರ್‌). 
[2] 


ಔಗ್ಗು (ಕ್ರಿ). ಅಲುಗಾಡಿಸು; ಅಲ್ಲಾಡಿಸು : ಔಗಿಕೊಳ್ಳು (ಸ್ಯಾಂಡರ್‌). 


[1] 
ಔಗ್ಮು "ಅವುಗು' ನೋ. 
ಔಹಘ (ನಾ). ೧. ಗುಂಪು; ಸಮೂಹ: *ನಿಕರಂ ನಿಕಾಯಂ ಸಮಾಜ 
ಮೌಘಂ ... ತತಿವ್ರಾತಮತಿಕರಂ ಶ್ರೇಣಿ ಪೇಟಕಮನಂತಂ ರಾಶಿ ಡಯ 
ಕುಳಮೆನಲ್‌ ಮತ್ತೆ ಸ್ತೊ ಮಕ್ಕೆ ನಾನುಮಕ್ಕುಂ? (ಮಂಗರಾ. 
೧೨೬-೧). ೨. ಪ್ರವಾಹ. [ಸಂ.) 


ಶಾ 


0 


ಕಾ 


5 


20 


25 


30 


35 


40 


ಔಯೊತ್ತು 


ಔಚಿತಿ (ನಾ). ಉಚಿತವಾಗಿರುವಿಕೆ; ಯೋಗ್ಯವಾಗಿರುವಿಕೆ (ಕ). 
[ಸಂ. ಔಚಿತೀ) 

ಔಚಿತ್ಯ (ನಾ). ೧. ಉಚಿತವಾದುದು; ಯೋಗ್ಯವಾದುದು: 
ತ್ರಿಭುವನಾಧೀಶಂ ಜಿನೆೇೇ ಶಂ ಸಮಾಧಾನ ಪ್ರಾಪ್ತಿಯನೀಗೆ ಭವ್ಮನಿಕರ 
ಕ್ವೌಚಿತ್ಯಮಂ ಸ್ತುತ್ಕಮಂ (ಜೀವಸಂ. ೧-೧) ; ಭಾರತೀಯ ಸಂಸ್ಕೃತಿ 
ಯನ್ನು ವೈದಿಕ ಸಂಸ್ಕೃತಿ ಎಂದು ಹೇಳುವುದರಲ್ಲಿ ಔಚಿತ್ಮವಿದೆ 
(ಯಕ್ಸಾರ. ೯೬ ಪೀಠಿಕೆ). ೨. [ಕಾವ್ಯಮಾ] ಒಂದು ಸಿದ್ಧಾಂತ: 
«ಕಾವ್ಯದ ಸಾರೆವಾದ ರಸವು ಸರಿಯಾಗಿ ಅಭಿವ್ಯಕ್ತವಾಗಬೇಕಾದರೆ 
ಕಾವ್ಯದ ಅಂಶಗಳಲ್ಲಿ ಪ್ರತಿಯೊಂದೂ ಅದಕ್ಕೆ ಅನುಗುಣವಾಗಿಯೇ 
ಇರಬೇಕಷ್ಟೆ. “ಅಂಗಿ ಗೂ ಅಂಗಕ್ಕೂ ಇರುವ ಈ ಅನುಗುಣ್ಮನೇ - 
ಹೊಂದಿಕೆಯೇ - ಔಚಿತ್ಯ? (ಭಾರೆಮಾ. ೪೪೭). [Ao.] 

ಔಚು "ಔಂಚು.' ನೋ. 

ಔಚ್ಛು (ಕ್ರಿ). ಮುಚ್ಚಿಡು; ಮರೆಮಾಡು: ನಿಜವನ್ನು ಔಚಬಾರದು 
(ರೂಢಿ). [€. ಅವಿಚು) 

ಔಜಸ (ನಾ). ೧. ಕಾಂತಿ; ಪ್ರಕಾಶ (೪). ೨. ಚಿನ್ನ (8). 

[< ಸಂ. ಓಜಸ್‌] 

ಔಟು (ನಾ). ೧. ಜೋರು; ಜಂಬ; ಆಡಂಬರ. ೨. ಉಡಾಫೆ; 
ಬುರುಡೆ. [€. ಅವುಟ್ಕು] 

ಔಡಲ "ಅವುಡಲ' ನೋ. 

ಔಡಲೆಣ್ನೆ (ನಾ). ಹರಳೆಣ್ಣೆ : ಸೈಂಧವಲವಣ (ಸೈದಾಲವಣ), ಜೇನು 
ತುಪ್ಪ, ಬೇವು, ಔಡಲೆಣ್ಣೆ (ಗೃಹವೈ. ೫); ಔಡಲೆಣ್ಣೆ ಕುಡಿದವರಂತೆ ಮುಖ 
ಕಿವಿಚಿ (ದೀಪಹ. 11, ೨೩೩). [ಔಡಲ (ಆ ಅವುಡಲ) + ಎಣ್ಣೆ) 

ಔಡವ (ನಾ). [ಸಂಗೀತ] “ಆರೋಹಣದಲ್ಲೂ ಅವರೋಹಣದಲ್ಲೂ 
ಐದು ಸ್ವರಗಳನ್ನು ಹೊಂದಿರುವ ರಾಗ?” (ಸಂಗೀಡಂ. ೩೧). [[ಸಂ.) 

ಔಡ್ನು "ಅವುಡ್ಕು' ನೋ. 

ಔಡ್ಯು "ಅವುಂಡು' ನೋ. 

ಔಡ್ಮು "ಅವುಡ್ಕು ನೋ. 

ಔಡುಗಚ್ಚು, "ಅವುಂಡುಗರ್ಚು' ನೋ. 

ಔಡುಗಚ್ಚು "ಅವುಡುಗಚ್ಚ್ಹು' ನೋ. 

ಔಡುಗಡಿ "ಅವುಡುಗಡಿ' ನೋ. 

ಔಡುಗರ್ಚು "ಅವುಂಡುಗರ್ಚು' ನೋ. 

ಔಡೊತ್ತು, (ಕ್ರಿ). ಹಲ್ಲುಗಳಿಂದ ತುಟಿಯನ್ನು ಕಚ್ಚು; ಹಲ್ಲುಮಂಡಿ 
ಕಚ್ಚು : ಪರಿಪಚ್ಕಮಾನ ಸಂಗರೆ ಸಮುತ್ಸಾಹ ಫಲಮನಾಶ್ವಾದಿಪಂತಿ 
ರೌಡೊತ್ತುವ (ವರ್ಧಪು. ೭-೪೧ ವ) ; ಚಿತ್ತವಂಚನೆಯೊಳು ಪತ್ತಿರಲದ 
ನೌಡೊತ್ತಿ ಕೀಳುತ (ಅಂಜಚ, ೫-೧೬೯); ಕರ್ಬೊಗೆ ಸುತ್ತಿದುಸುರಲಿ 
ಮಾಸೆಗಡಿದೌಡೊತ್ತಿ ಸೆಳೆದನು ಶರವನೆಚ್ಚನು (ಕುವ್ಯಾಡ್ರೋ. ೧೮-೪೨). 

[ಔಡ್ಯು (ಆ ಅವುಂಡು) * ಒತ್ತು] 

ಔಡೊತ್ತ್ತು (ನಾ). ಹಲ್ಲುಗಳಿಂದ ತುಟಿಯನ್ನು ಕಚ್ಚಿಕೊಂಡಿರು 
ವುದು: ಢಗೆಯಡೆಗೆ ನುಹುವಲಗೆಗೌಡೊತ್ತುಗಳ ಬಲಿದವಯವದ 
ಸತ್ರಾಣಿಗಳ ದೇವನು ಠಾ ಖಎಲೊದಗಿದನು ಬಾಲದಲಿ (ಕುವ್ಯಾಅ. 

[ಔಡ್ಯು (ಆ ಅವುಂಡು) * ಒತ್ತು] 


೧೦-೧೯). 


ಔತಣ 


ಔತಣ "ಅವುತಣ' ನೋ. 

ಔತಣಕೂಟ (ನಾ). ಊಟದ ಕೂಟ; ಭೋಜನ ಕೂಟ: ಆ ಗುಂಪು 
ಹಿಂದಿರುಗುವುದಕ್ಕೆ ಮುಂಚೆ ಔತಣಕೂಟವೊಂದು ಏರ್ಪಾಡಾಗಿತ್ತು 
(ಪುನರು. ೨೨೦). [ಔತಣ (ಆ ಅವುತಣ) * ಕೂಟ] 

ಔತಣವಿಕ್ಸು (ಕ್ರಿ). ಹಬ್ಬದೂಟ ಹಾಕು, ಬಡಿಸು : ವಡಬಗೌತಣ 
ವಿಕ್ಕುವಕೆ ಕಡಲೊಡೆಯಗಹುದು (ಕುವ್ಯಾದ್ರೋ. ೬-೧೯) ; ಬಡಬಗೌತಣ 
ವಿಕ್ಕುವಡೆಯೊಕ್ಕುಡಿತೆ ಹಾಲೇ ಮಂಜು ಸುರಿಯಲಿಕೊಡನೆ ಕೆಜಿ ತುಂಬು 
ವದೆ (ನಳಚ. ೨-೧೯). [ಔತಣ (ಆ ಅವುತಣ) + ಇಕ್ಕು] 

ಔತಣಿಸು (ಕ್ರಿ). ಔತಣಮಾಡಿಸು : ಎಲೆ ಧನಂಜಯ ಹಗೆಯ ಹೆಚ್ಚಿದ 
ಹಳುವವಿದೆ ನಿನ್ನತು ಕೋಪಾನಳನನೌತಣಿಸೈ [ಪಾಠಾಂ. ಹಳುವವಿದೆಲಾ 
ವಜ್ರಿಸುತ ನಿನ್ನಳವಿಯಲಿ ತಜುಬಿದೆ] (ಕುವ್ಯಾಭೀ. ೩-೨೫). 

[ಔತಣ (೮ ಅವುತಣ) + -ಇಸ್ಕು] 

ಔತನ "ಅವುತಣ' ನೋ. 

ಔತಳ (ನಾ). ಅವುತಣ: ಪುರಜನಕ್ಕೆ ಮುದದಿನೌತಳ [ಪಾಠಾಂ. 
ಅವುತಣ]ವ ಮಾಡಿಸಿದಳಾ ಗುಣವಂತೆ (ಸಮ್ಯಕ್‌. ೬-೩೭). 

[ಆ ಆವುತಣ] 
ಔತಿ (ನಾ). ಕವಚ: *ಔತಿಗಳ್‌ ಕವಚಂಗಳ್‌* (ಕರ್ಣಾನಿ. ೧೭). 
ಟಿ 

ಔತೆ (ನಾ). “೧. ಕಾಣಿಕೆ. ೨. ಕಾರಭಾರ” (ಗಂಗಾಮ. ೬೧). [?] 

ಔತ್ತರೇಯ (ಗು). ೧. ಉತ್ತರ ದಿಕ್ಕಿಗೆ ಸಂಬಂಧಿಸಿದ, ಸೇರಿದ: 
ಶಿವಭಕ್ತನಾದ ರಾವಣನೂ, ದಾಕ್ಷಿಣಾತ್ಯ ಹನುಮಂತನೂ, ಔತ್ತರೇಯರ 
ಕೊಡ ನಡೆದುಕೊಂಡ ರೀತಿ (ಭಾಷಾಶಾ. ೪೯); ಔತ್ತರೇಯ ಧರ್ಮ 
ಪಂಥಗಳು (ಕರ್ಣಾಕ. ೨೦೦). (ನಾ). ೨. ಉತ್ತರೆಯ ಮಗನಾದ 
ಪರೀಕ್ಷಿತ್‌ ರಾಜನ ಹೆಸರು. [ಸಂ.] 

ಔತ್ತರೀಯಪಾಕ (ನಾ). ಉತ್ತರ ದಿಕ್ಕಿನವರ ಪಾಠ, --ಸಂಪ್ರ 
ದಾಯ: ಮಹಾಭಾರತಕ್ಕೆ ದಾಕ್ಷಿಣಾತ್ಯಪಾಠ, ಔತ್ತರೇಯಪಾಠವೆಂದು 
ಎರಡು ಪಾಠಗಳಿವೆ (ಭಾರದ. ೯೬)... [ಔತ್ತರೇಯ + ಪಾಠ] 

ಔತ್ತಾನಪಾದ (ನಾ). ೧. ಉತ್ತಾನಪಾದನ ಮಗ; ಧ್ರುವ. ೨. ಧ್ರುವ 
ನಕ್ಷತ್ರದ ಹೆಸರು. [Ro.] 

ಔತ್ತಾನಪಾದಿ (ನಾ). - ಔತ್ತಾನಪಾದ. [ಸಂ.] 

ಔತ್ವ (ನಾ). [ವ್ಯಾಕ] ಔಕಾರ: ಅವತರಿಸಿರ್ಕುಮುವರ್ಣದ ಯವ 
ರ್ಣದೋತ್ವಾತ್ವದಗ್ರದೊಳ್‌ ಸ್ವರಮಿರೆ ವತ್ವವಿಧಾನಂ (ಶಮದ. ೫೫). 

[Aಂ.] 

ಔತ್ಸುಕ್ಕ (ನಾ). ೧. ಕುತೂಹಲ; ಉತ್ಸಾಹೆ; ಆತುರ: *ಉಚ್ಚುಕ 

ಮೌತ್ಸುಕ್ಕಮದೆಕ್ಕುಂ” (ಚತುನಿ. ೧೧೭). ೨. ದುಃಖ; ಸಂತಾಪ. 


೩. ಬಯಕೆ; ಆಸೆ. [ಸಂ.3 
ಔದನಿಕ (ನಾ). ಅಡುಗೆಯವನು ; ಬಾಣಸಿಗ. [ಸೆಂ.] 
ಔದರಿಕ (ನಾ). ಹೊಟ್ಟಿ ಬಾಕ; ತಿನ್ನಾಳಿ: “ಆದ್ಯೂನನೌದರಿಕನೆನೆ 
ತನ್ನನಾರೈ ನನಕ್ಕು ೫ (ಮಂಗರಾ. ೬೮-೧೦). [ಸಂ.3 


ಔದಲೆಗಾಣ್‌ (ಕ್ರಿ). ಅಡಗು; ಗುಪ್ತವಾಗು : ಕಸವರದಾಸೆಯಿಂ ಪದ 
ಫುದೋರ್ಪಟಾವೆಂಡಿರ ನಲ್ಮೆಯೆಂದು ಭಾವಿಸದಿರು ನೀಂ ಮನೋನಯನ 
ವಲ್ಲಭ ಕೂರಿಸಿ ಕೂರ್ತ ನಿನ್ನ ಮೆಯ್‌: ಕಸವರಮೆನ್ನನಿನ್ನುಸಿರದೌದಲೆಗಾ 
[ಪಾಕಾಂ. ದೌತಲೆಕಾ]ಣ್ಛಿನಮೆಂದೆ ನಂಬು ಚಿಕ ಕಸವರ ಬೇಟಬಿಮೆಂಬುದೆರೆ 
ಕೊಳ್ವರ ಬೇಟಮದೆನ್ನಬೇಟಮೋ( ವ್ಯಾವ. ೩೦೪). ಔ ಈ ಶಬ್ದ 
"ಕೌದಲೆಗಾಣ್‌' ಎಂಬುದರ ರೂಪಾಂತರವಿರಬಹುದು. 
[ಔದಲೈ + ಕಾಣ್‌. ಔ ಔದಲೆ - ಅವಿ ತಲೆ ?] 


೧೩೧೮ 


13 


30 


35 


40 


45 


ಔಡ್ಕೋಗಿಕಶಿಸ್ನಣ 


ಔದಾರಿಕ (ನಾ). [ಜೈನ] ಸ್ಥೂಲತನು, --ದೇಹೆ: ತದುಪಾಂತ ಸಮ 
ಯದೊಳನ್ಮತರ ವೇದನೀಯ ದೇವಗತಿ ತತ್ಪ್ರ್ಯಾಯೋಗ್ಯಾನುಪೂರ್ವೌ 
ದಾರಿಕೆ ಶರೀರ ತದ್ಬಂಧನ ಸಂಘಾತ ಸಂಸ್ಥಾನಾಂಗೋಪಾಂಗ ಸಂಹನನ 
ವರ್ಣಗಂಧ ರಸ ಸ್ಪರ್ಶ ಪ್ರಶಸ್ತಾಪ್ರಶಸ್ತ ವಿಹಾಯೋಗತಿ... ಎಂಬೇ 
ಟ್ರೃತ್ತೆರಡುಂ ಪ್ರಕೃತಿಗಳಂ ದೂ ರೀಕೃತಂಮಾಡಿ (ಸಂರಾಮಾ. 

[ಸಂ.1 

ಔದಾರಿಯ (ನಾ). - ಔ ದಾರ್ಯ : ರಣದೌದಾರಿಯವ ತೋಜಕಿಮಗೆ 
ನುತ್ತಡಹಾಯ್ಡನಾ ದ್ರೋಣ (ಕುವ್ಯಾದ್ರೋ. ೯-೪೨). 

[ಆ ಸೆಂ. ಔದಾರ್ಯ] 

ಔದಾರ್ಯ (ನಾ). ಉದಾರತೆ; ಘನತೆ; ಹಿರಿಮೆ. [ಸಂ] 

ಔದಾಸೀನ (ನಾ). ಉದಾಸೀನ; ಉಪೇಕ್ಷೆ (ಕ). [ಸಂ. ಔದಾಸೀನ್ಯ) 

ಔದಾಸೀನ್ಯ (ನಾ). - ಔದಾಸೀನ: ನಿಜವಾದ ಧೀರನ ಬಳಿ ಇರುವು 
ದೆಲ್ಲಾ ಸಮೃದ್ಧಿ, ಒರಟು ಮತ್ತು ಔದಾಸೀನ್ಮ (ಮಲೆನಾ. ೩೨). [ಸಂ] 

ಔದಾಸ್ಯ (ನಾ). ೬ ಔದಾಸೀನ : ಕಂಡಿಲ್ಲ, ಕಾಣೆ ನಾನರ್ಜುನನ ಸಿರಿ 
ಮೊಗದಿ ಹಾಸ್ಕವನ್ನಲ್ಲದೌದಾಸ್ಕವನ್ನೇೇನಾಯ್ತು ? (ಹೆಬ್ಬೆರ. ೨೫-೧೨). 

[ಸಂ.] 

ಔದುಂಬರೆ (ನಾ). ೧. ಉದುಂಬರ ಮರದಿಂದ ಜನಿಸಿದ್ದು. 
೨. ಅತ್ತಿಯಮರ : *ಔದುಂಬರಂ ದುಗ್ಧ ತರುವೆನಲತ್ತಿ” (ಮಂಗರಾ. 
೩೫-೧೩); ಎರನುಂ ಮುತ್ತಮುಮೊಡವೆಳೆದಿರೆ ಪಡುವಲದಲ್ಲದಂದು 
ಮಾರುಡವೌದುಂಬರಮುಂ ಪೆಣೆದಿರೆ ಬಡಗಲ್‌ ದೊರೆಕೊಳ್ಳುಂ 
(ಲೋಕೋಪ. ೫-೧೯) ; ಔದುಂಬರದ ಕುಸುಮದಲ್ಲಿ ಪಾದರಿ ಫಲವಾಗಿ 
* » . ಎಲವದ ಮರೆದಲ್ಲಿ ಹಣ್ಣಾಯಿತ್ತು (ಮೋಳಿ ಮಾ. ೧೮೧-೬೮೧). 
೩. ಕುಷ್ಕರೋಗದಲ್ಲಿ ಒಂದು ಬಗೆ: ಕಪಾಲ, ಔದುಂಬರ, ಮಂಡಲ 
ಹದಿನೆಂಟು ತೆಂ ಕುಷ್ಮಗಳ ಹೆಸರು (ವೈದ್ಯ ಸಾ. 1, ೩೮೮). 
೪. [ಸಂಗೀತ] ಒಂದು ಬಗೆಯ ವಾದ್ಯ: ಆ ವಾದ್ಮಗಳ ಸಮೂಹ 
ದಲ್ಲಿ... ದುಂದುಭಿ ಭೂಮಿದುಂದು ಛಿ ವನಸ್ಪತಿ. ಔದುಂಬರ 
ಮುಂತಾದ ಲಯವಾದ್ಯ ಗಳೂ * ಹೆಸರಿಸಲ್ಪಟ್ಟವೆ (ಸಂಗೀಚಂ. ೧೦೮). 

(ಸಂ. 

ಔದುಂಬರಕುಷ್ಮ (ನಾ). ಕುಷ್ಕರೋಗದಲ್ಲಿ ಒಂದು ಬಗೆ: ಪಾಪದ 
ಫಲದಿಂದೇಖುದಿವಸದಿಂದೊಳಗೌ[ಪಾಠಾಂ. ಗು]ದುಂಬರಕುಷ್ಮಮಾಗಿ 
ಪುಟತು (ವಡ್ಡಾ ರಾ. ೧೦-೪); ಪಾಪದೆ ಫಲದಿನಾದುಂಬರಕುಸ್ಕಮಾಗಿ 
ಸರ್ವಾಂಗೋಪಾಂಗಾವಯವ ಪ್ರಜೇಶಂಗಳೆಲ್ಲಂ ರೂಪಜಕಿಯಲಾಗದಂತು 
ಜರ್ಜರಮಾಗಿ ಜರಿಯೆ ( ಸುಕುಮಾ- ೫-೧೧ ವ). [ಔದುಂಬರ + ಕುಷ್ಠ) 

ಔದ್ಮತ್ಯ (ನಾ). ಉದ್ಧಟತನ; ಸೊಕ್ಕಿನ ನಡತೆ: ಈಗ ಚಾಣಕ್ಯನು 
ವಿಜಯದಿಂದ ಕೊಬ್ಬಿಹೋಗಿದ್ದಾನೆ. ಅನನ ಔದ್ಧತ್ಯವನ್ನು ಸಹಿಸದೆ ಚಂದ್ರ 
ಗುಪ್ತನು ಅವನ ಸಚಿವಪದವಿಯನ್ನು ಕಿತ್ತುಹಾಕಬಹುದು (ರಾಕ್ಷಮು. 


೧೬-೮೦ ವ). 


೫೯). [ಸಂ.) 
ಔದ್ಯಮಿಕ (ಗು). ಉದ್ಯೋಗಕ್ಕೆ ಸಂಬಂ ಧಿಸಿ ದ (2೩68121. 
ಪತ್ರಿನಿ. ೪೪). [ಸಂ.] 


ಔದ್ಯಮಾಕರಿಸು (ಕ್ರಿ). ಕೈಗಾರಿಕೆಯ ಏರ್ಪಾಡುಮಾಡು 
(Industrialise. ಪತ್ರಿನಿ. ೪೪). [ಔದ್ಯಮಾಕರಣ್ಯ 4 -ಇಸ್ಕು] 
ಔದ್ಯೋಗಿಕೆ(ಗು)- ಉದ್ಯೋಗಕ್ಕೆ ಸಂಬಂಧಿಸಿದ; ತಾಂಕ್ರಿಕವಾದ 
(Technical. ಪತ್ರಿನಿ. ೮೧). [ಸಂ.] 
ಔದ್ಯೋಗಿಕಶಿಕ್ಷಣ (ನಾ). ಉದ್ಯೋಗಕ್ಕೆ ಸಂಬಂಧಿಸಿದ ಶಿಕ್ಷಣ; 
ತಾಂತ್ರಿಕ ವಿದ್ಯೆ (Technical Education. ಪತ್ರಿನಿ. ೮೧). 
[ಔದ್ಯೋಗಿಕ + ಶಿಕ್ಷಣ) 


ಔದ್ವಾಹಿಕೆ 


ಔದ್ವಾಹಿಕೆ (ನಾ). ೧. ಮದುವೆಗೆ ಸಂಬಂಧಿಸಿದುದು. ೨. ಮದುವೆ 
ಯಲ್ಲಿ ವಧುವಿಗೆ ಬಂದ ಮುಯ್ಯಿ. [ಸಂ.] 

ಔನ್ನತ್ಯ (ನಾ). ಉನ್ನ್ನತಿಕೆ ; ಘನತೆ; ದೊಡ್ಡಸ್ತಿಕೆ: ಅತಿತುಂಗಾ 
ಕೃತಿಯಾದೊಡಾಗದದಆಕೊಳ್‌ ಸೌಂದರ್ಯ್ಯ ಮೌನ್ನತ್ಯ ಮುಂ ನುತ 
ಸೌನ್ಹರ್ಯ್ಯ್ಯಮುಮಾಗೆ ಮತ್ತ ತಿಶಯಂ ತಾನಾಗದು (ಎಕ.11, ೨೩೪-೧೭; 
1180); ಭಗವಂತನ ಔನ್ನತ್ಯವನ್ನು ಶಿಲ್ಪದಲ್ಲಿ ನಿರೂಪಿಸಲು ಸಾಧ್ಯವಾದ 
ಬಗೆ ಎರಡು; ಒಂದು - ಅದ್ಭುತ ಆಗಾಕೆ ನಿರೂಪಣ, ಎರಡು- ಅನುಪಮ 
ಸೌಂದರ್ಯ ನಿರೂಪಣ (ಶಾಂತಲಾ. ೧೨೬). [ಸಂ.] 

ಔಪಗನ (ಗು). ಉಪಗು ಎಂಬ ರಾಜನಿಗೆ ಸಂಬಂಧಿಸಿದ. 

ಔಪಗವಕ (ನಾ). ಔಪಗವಗಳೆ ಗುಂಪು ಸಮೂಹ. 

[ಸಂ] 

ಔಪಚಾರಿಕ (ಗು). ೧. ಉಪಚಾರಕ್ಕೆ ಸಂಬಂಧಿಸಿದ; ವಾಡಿಕೆಯ: 
ದಂಡಕಾರಣ್ಯದ ಯಸಷಿಗಳ ಜೀವನವು ಶಾಂತವಾಗಿದ್ದಿತೆಂದು ಹೇಳಿದುದು 
ಔಸಚಾರಿಕವಾದ ಮಾತು (ಭಾರದ. ೮೯). ೨. ಗೌಣವಾದ ; ಪ್ರಧಾನ 
ವಲ್ಲದ. ೩. ಲಾಕ್ಷಣಿಕವಾದ; ಆಲಂಕಾರಿಕವಾದ. [ಸಂ.] 

ಔಪಚ್ಛಂದಸಿಕೆ (ನಾ). [ಛಂದ] ಒಂದು ಬಗೆಯ ಛಂದಸ್ಸು: ವಹ್ನಿ 
ತೋಯಯುಗ್ಮಂ ಆ ಪಾದದ್ವಯಕಂತೆ ಬಂದೊಡಕ್ಕುಂ ಚಾಪಳನೇತ್ರೇ 
ವಿರಾಜಿಸುತ್ತಂದೌಪಚ್ಛ ಂದಸಿಕಂ ಕವೀಶ್ವರೋಕ್ತಂ (ಛಂದೋ ಂಬು. 

[ಸೆಂ.] 

ಔಪದಾಹ್ಯ (ನಾ). ಚಿತೆ (?): ಚದುರತರದಿಂದೌಪದಾಹ್ಯವನೊದಗಿ 
ವಿರಚಿಸಿ ಕನಕಮಣಿಗಳ ಕದಿರು ಪೊಳೆಯೆ ವಿಮಾನಗಳನತಿ ಚಿತ್ರಮೆನೆ 
ರಚಿಸಿ (ತಿಮ್ಮ ಸ್ತ್ರೀ. ೩-೧೦). [ಸಂ. 2] 

ಔಪನಿಷದ (ಗು). - ಔಪನಿಷದಿಕ: ಬ್ರಹ್ಮವನ್ನು * ಔಪನಿಷದ?ವೆನ್ನು 
ವರು. ಉಪನಿಷನ್ಮಾತ್ರದಿಂದ ತಿಳಿಯಬರುವದೆಂದರ್ಥ (ಭಾರದ. ೨೩೨). 

(ಸಂ.] 

ಔಪನಿಷದಿಕೆ (ಗು). ಉಪನಿಷತ್ತಿಗೆ ಸಂಬಂಧಿಸಿದ, ಸೇರಿದ: 
ಔಪನಿಷದಿಕ ದರ್ಶನವನ್ನು ವಿವರಿಸುವಾಗ ನಾನು ಈ ಎರಡೂ ಬಗೆಗಳನ್ನು 
ಬಳಸಿರುವೆ (ಸರಪ. ೩೧). ಸಂ.) 

ಔಪಪಾದಕದಶಾಂಗ (ನಾ). [ಜೈನ] ಜೈನಾಗಮಗಳ ಹನ್ನೆರಡು 
ಅಂಗಗಳಲ್ಲಿ ಒಂದು: ವೇದಗಳಿಗೆ ಆಚಾರಾಂಗೆ, ಸೂತ್ರಕೃತಾಂಗ ... 
ಔಪಪಾದಕದಶಾಂಗ್ಕ ಪ್ರಶ್ನವ್ಮಾಕರಣಾಂಗ ಬ ದೃಷ್ಟಿ ವಾದಾಂಗ 
ಗಳೆಂಬ ಹನ್ನೆರಡು ಅಂಗೆಗಳಿವೆ (ಭಾರದ. ೧೭೯). 

[ಔಪಪಾದಕ್ಕ + ದಶಾಂಗ) 

ಔಸಮ್ಯ (ನಾ). [ಕಾವ್ಯಮಾ] ಉಪಮೆ;ಸಾದೃಶ್ಯ; ಹೋಲಿಕೆ: 
ಏನಾನುಮೊಂದು ತೆಜದಿಂ ನಾನಾವಿಧ ವಸ್ತುರೂಪದೊಳ್‌ ಸಾದೃಶ್ಶಂ 
ತಾನೆನಿಸಿ ತೋರ್ಪುುದೆದು ಬುಧಮಾನಿತಮೌಪಮ್ಮಮೆಂಬಲಂಕೃತಿ 
ಯಕ್ಕುಂ (ಕಾವ್ಯಾವ. ೬೬೪). [ಸಂ.] 

ಔಪಯಿಕ (ಗು). ಉಪಾಯಕ್ಕೆ ಸಂಬಂಧಿಸಿದ, ಸೇರಿದ. 

[ಸಂ.) 

ಔಸರಿಷ್ಟಕ (ನಾ). ೧. *ಮೇಲ್ಭ್ರಾಗ” (ಆದಿಪು. ಕೋಶ) : ಚಳದಳಕಾಳಿ 
ನಿನ್ನ್ನ ವದನಾಂಬುಜಮಂ ನಡೆ ನೋಡಲೀಯದವ್ವಳಿಸುವುದೌಪರಿಷ್ಟಕ 
ದೊಳೆನ್ನನಿವೆಂದು ಕನಲ್ಲು (ಅದಿಪು. ೪-೧೨). ೨. ಒಂದು ಬಗೆಯ ರತಿ 
ಕ್ರೀಡೆ : ಬೆನ್ನನಪ್ಪಳಿಪ ಸೋರ್ಮುಡಿಯಂ ಕಲಿಗಂಟನಿಕ್ಕಿ ಕಾದಲನೊಳೆ 
ಕೊಡೆ ಕೋಮಲೆಗೆ ಬಿಚ್ಚತಮೊನ್ಪಿದುದೌಪರಿಷ್ಟಕಂ (ಸೂಕ್ತಿ ಸು. ೧೪-೩೬). 

[ಸೆಂ.] 
ಔಪಲ (ಗು). ಉಪಲಕ್ಕೆ ಸಂಬಂಧಿಸಿದ; ಕಲ್ಲಿನ. 


[Aಂ.] 


೩-೨೦). 


(ಸಂ. 


೧೩೧೯ 


3 


25 


40 


45 


ಔರ್ವ 


ಔಪವಾಹ್ಯ (ನಾ). ರಾಜನ ಪಟ್ಟದ ಆನೆ: “ನೃಪರಂ ನೆಗೆ ತಾಳ್ವಾನೆ 
ಔಪವಾಹ್ಮಮೆನಿಕ್ಕು” (ಮಂಗರಾ. ೪೬-೪). [ಸಂ.] 

ಔಪಶ್ಲೇಷಿಕೆ (ಗು). ೧. ಗಾಢಸಂಬಂಧದ. (ನಾ). ೨. [ವ್ಯಾಕ] 
ಅಧಿಕರಣದಲ್ಲಿ ಒಂದು ವಿಧ: “ಅಧಿಕರಣದೊಂದು ಕಡೆ. ಮಾತ್ರ 
ಅಧಿಕರಣವಾಗಿದ್ದರೆ ಆದು ಔಪಶ್ಲೇಸಿಕವು (ಹೊನುಗ. ೧೫೪). 

[ಸಂ.) 

ಔಪಹಾಸಿಕ (ಗು). ಉಪಹಾಸಕ್ಕೆ ಸಂಬಂಧಿಸಿದ, ಸೇರಿದ : 
ಹೆಗಲಮೇಲೆ ಒದ್ದೆ ಬಟ್ಟೆ ಹಾಕಿಕೊಂಡು ಔಪಹಾಸಿಕವಾಗಿಯೂ ದಿಟ್ಟಿ ತನ 
ದಿಂದಲೂ . . . ನಿಂತಿದ್ದನು (ಪುನರು. ೫೧೭). [ಸಂ.] 

ಔಸಾಖ್ಯಾನ (ನಾ). ಉಪಾಖ್ಯಾನ : ಮಾನನಿಧಿ ಸಾವಿತ್ರಿಯೌಪಾಖ್ಯಾನ 
ವನು ಕೇಳಿದನು (ಕುವ್ಯಾಅ. ೨೩-೩). [ಸೆಂ.] 

ಔಷಾಸನ (ಗು). ಉಪಾಸನಕ್ಕೆ ಸಂಬಂಧಿಸಿದ, ಸೇರಿದ : ಬ್ರಹ್ಮ 
ವಂಶೋತ್ಪನ್ನರ್‌ ಔಪಾಸನಾಗ್ನಿಹೋತ್ರ ಗುರು ಮರುದೆತಿಧಿಪೂಜಾನಿರೆ 
ತರ (ಸೌಇಇ. XV, ೧೩೪-೭೯ ; 1178); ನಿತ್ಕಕರ್ಮಂಗಳನು ಚರಿಸುವ 
ನಿತ್ಮದಾಪಾಸನನ ಬೇಳುವ ,. , ವಿಪ್ರಗೈಹಗಳಲಿ (ಉೌಶಿರಾ, ೩೯-೭). 

[Aಂ.] 

ಔಪಾಸನೆ (ನಾ). ಬೆಳಗ್ಗೆ ಮತ್ತು ಸಂಜೆ ದಂಪತಿಗಳು ಮಾಡುವ 
ಹೋಮ : ಗೃಹಗಳಲ್ಲಿ ಔಪಾಸನೆ ಮಾಡುವದಕ್ಕಾಗಿ ಪ್ರತ್ಕೇಕ ವೇದಿಕೆ 
ಗಳು ಬೇಕಾಗಿಲ್ಲ (ಭಾರದ. ೧೭). [ಸಂ. ಔವಾಸನಾ] 

ಔಮಾನ (ನಾ). ಅಗಸೆ ಹೊಲ: *ಅಗಸೆಗೆಯ್ಯೌ ವಿಸಾನವೆಸರಕ್ಕು? 
(ಮಂಗರಾ. ೨೮-೩); ಏನೆಸೆವುವೊ ಕೌದ್ರವೀಣದೌಮಿಾನದ ತೈಳೀನದ 
ಮಾಷೀಣದ ಮೌದ್ಗೀನದ ಬಹುಸಾರ ಸಸ್ಮಸಕಳ ಫಳಂಗಳ್‌ (ಪುಷ್ಪಪು. 
೨-೧೨). [ಸಂ.7 

ಔಮ್ಯ (ನಾ). ಅಗಸೆ ಹೊಲ: ಲೀಲೆಯಿನದಜ ನೆಲಂ ಪರಿಸಾಲಿಸಿದುವು 
ಕಣ್ಣೆ ನಾಡೆ ಮೌದ್ಗಂ ಮಾಷ್ಕಂ ಶಾಲೇಯಂ ವ್ರೈಹೇಯಂ ತೈಲೀನಂ 
ಕೌದ್ರವೀಣಮೌಮ್ಯಂ ಯವ್ಯಂ (ಚಂದ್ರಪು. ೧-೯೧). [ಸಂ.] 

ಔರಭ್ರ (ನಾ). ಒರಟಾದ ಉಣ್ಣೆಯ ಕಂಬಳಿ: *ಆವಿಕಂ ಔರಭ) 
ಮೂರ್ಣಾಯು ಕಂಬಳಿಯದು ” (ಮಂಗರಾ. ೧೦೧-೨೯). [ಸಂ.) 

ಔರಭ್ರಕ (ನಾ). ಕುರಿಗಳ ಹಿಂಡು, --ಸಮೂಹ, ಮಂದೆ. 

(ಸಂ.] 

ಔರಸ (ಗು). ೧. ಎದೆಗೆ ಸಂಬಂಧಿಸಿದ, --ಸೇರಿದ. (ನಾ). 
೨. ಹೊಟ್ಟಿಯಲ್ಲಿ ಹುಟ್ಟಿದ ಮಗ; ಸ್ವಂತ ಮಗ. "ಔರಸಪುತ್ರ' 
ಪರಾ. [ಸಂ.] 

ಔರಸಪುತ್ರ (ನಾ). ಸ್ವಂತ ಮಗ: ಪತ್ತುವಿಧಮುಂಟು ಸುತರದರೊಳಾ 
ರಸಪುತ್ರನುತ್ತಮಂ (ಜೈ ಮಿಭಾ. ೨೮-೫೭). (ಔರಸ + ಪುತ್ರ] 

ಔರಸಸಂಪತ್ತು (ನಾ). ಪರಂಪರೆಯಾಗಿ ಬಂದ ಸಂಪತ್ತು; ಪಿತ್ರಾ 
ರ್ಜಿತವಾದ ಸಂಪತ್ತು: ಕನ್ನಡವು ವೀರಶೈವ, ವೈಷ್ಣನ ಮತಗಳಿಗೆ 
ಹುಟ್ಟುಜಾತಿಯಿಂದಲೇೇ ಬಂದ ಔರಸಸಂಪತ್ತೆಂಬ ಅನೈತಿಹಾಸಿಕ 
ಅಹಂಕಾರದಿಂದ ತೋರುವ ಪಂಕ್ಷಿಪ್ರಪಂಚ (ವಿಚಾಮಂ. ೧೯). 

[ಔರಸ + ಸಂಪತ್ತು) 

[agi (ನಾ). ಸತ್ತಮೇಲೆ ಮಾಡುವ ಕ್ರಿಯೆ; ಅಂತ್ಯ 

| ಕ್ರಿಯೆ. [ಸಂ.] 

| ಔರ್ವ (ಗು). ೧. ಊರ್ವನಿಗೆ ಸಂಬಂಧಿಸಿದ ಸೇರಿದ. 

| ೨. ತೊಡೆಯ ; ತೊಡೆಯಿಂದ ಹುಟ್ಟಿದ. (ನಾ). ೩. ಭೃಗುವಿನ 

ಸಂತತಿಯವನು; ಸಗರನ ಗುರು. ೪. ವಸಿಷ್ಠನ ಮಗನ ಹೆಸರು. 

೫, ಸಮುದ್ರದೊಳಗಿರುವ ಬೆಂಕಿ; ವಡಬ. “ಔರ್ವಜ್ವಲನ > ಪರಾ, 


ಔರ್ವಜ್ವಲನ 


ಔರ್ನನ್‌ - ಕಡಲ ಕಿಚ್ಚಿ ನಂತಿರುವವನು: ಅಚಳತ್ಯಾನ್ತಾರ 

ದುರ್ಗಕ್ಕೆ ಭೀಕರ ದಾವಾನಳತ್ಕುದಾತ್ತ ಜಳದುರ್ಗ್ಗಳ್ಕೌರ್ವ್ವನೆಂದಂದು 
ಸಂಗರದೊಳು ... ಮಾಯಾನ್ರು ಬಾಳ್ವೈಂನರಾರ್‌ (ಸೌ ಇ ಇ. 1-1, 
೨೬೭-೧೧ ; 1160). [ಸಂ.] 

ಔರ್ವಜ್ವಲನ, ಔರ್ವಜ್ವಳನ (ನಾ). ಸಮುದ್ರದ ಬೆಂಕಿ; ಬಡ 
ಬಾಗ್ದಿ: ಔರ್ವಜ್ವಲನ ಬಹುಲ ಧೂಮಾಕುಲಂ ಪಾಲ ಮುನ್ಸೀರನಪಾಯ 
ಸ್ಥಾನಮೆಂದಾ ಪುರವರದ ವಣಿಗ್ವಾಟಿ ಹರ್ಮ್ಮಂಗಳೊಳ್‌ . .. ಲಕ್ಷ್ಮಿ, 
ನಿಶ್ರಿಂತಮಿರ್ಪಳ್‌ (ಪಂರಾಮಾ. ೧-೧೨೨). ಔರ್ವಜ್ವಳನ: ಔರ್ವಜ್ವಳನ 
ರುಚಿಯುಮಂ ತಾನೆ ತೋಜಂತ್ತುಂ (ಪಂಪಭಾ. ೧೨-೨೧೩). 

[ಔರ್ವ + ಜ್ವಲನ] 

ಔರ್ವಜ್ವಳನ "ಔರ್ವಜ್ವಲನ' ನೋ. 

ಔರ್ವಾಗ್ನಿ (ನಾ). - ಔರ್ವಜ್ವಲನ : ಕಾನನದುರ್ಗಕ್ಕೆ ಮಹಾದವಾಗ್ನಿ 
ಜಲದುರ್ಗಕ್ಳುರ್ವಿದೌರ್ವಾಗ್ನಿ (ಪುಸ್ಪಪು. ೫-೫೦). (ಔರ್ವ* ಆಗ್ನಿ] 

ಔಶರ (ನಾ). “ಚಾಮರ ; ಚಾಮರದಂಡ; ಇಷ್ಟಿ; ಮಲಗುವಿಕೆ; 
ಆಸನ (ಶಾಮಣ್ಣ). [ಆ ಸೆಂ. *ಶೀರೆ) 

ಔಶೀರ (ನಾ). ೧. ಪೀಠ; ಗದ್ದಿಗೆ; ಆಸನ: “ಔಶೀರಂ, ಶಯನಾಸನಂ- 
ಈ ೨ ಹಕ್ಕೆ ಇಕ್ಕೆ (ಇವೆರಡರ ಪೆಸರ್‌) ? (ಹಲಾಯು. ೨೦-೧೨೧); 
*ಶಯನಾಸನೌಶೀರಮದು 3 (ಮಂಗರಾ. ೮-೨೫). ೨. ಚಾಮರ ದಂಡ; 
ಚಾಮರ; “ಚವರೀಕಾವು” (ಗಂಗಾಮ. ೬೧). [ಸಂ.] 

ಔಷಧ (ನಾ). ೧. ವನಸ್ಪತಿ. ೨. ಮದ್ದು: “ಭೈಷಜ್ಮಂ, ಭೇಸಜಂ, 
ಜಾಯುಃ, ಅಗದಂ, ತಂತ್ರಂ, ಔಷಧಂ - ಈ ೬ ಮರ್ದು ? (ಹಲಾಯು. 
೧೦೦-೪೫೯) ; ಕುಡಿದೌಷಧಂ ಬಾಯ್ಗೆ ನಿಗ್ರಹಂ ಮಾಡಿ ತಾಳ್ಜೊಡಲಿಂಗೆ 
ಸುಖವನೀವಂತೆ (ಹಚಕಾ. ೧೪-೩). ೩. (ಆಲಂ) ಪರಿಹಾರ; 
ಚಿಕಿತ್ಸೆ: ಅವನ ಹಟಕ್ಕೆ ನನ್ನಲ್ಲಿ ಔಷಧ ಉಂಟು (ರೂಢಿ). 


೧೩.೨೦ 


3 


ಔಷಧಮಾಡು - ಮದ್ದನ್ನು ತಯಾರಿಸು, ಹಾಕು. [ಸಂ.] | 


ಫಿ 


| ಔಷಧಂಗೊಳ್‌ (ಕ್ರಿ). ಮ ದ್ದ ನ್ನು ತೆಗೆದುಕೊ; ಚಿಕಿತ್ಸೆಗೆ ಒಳ 
ಗಾಗು : ಪಳೆಯ ರೋಗಳಕೌಸಧಂಗೊಳಲ್‌ ನವರೋಗಮೊಲಿದು 
ಬಂದಂತೆ (ಜೆಬಪು. ೩೩-೭). [ಔಷಧ + ಕೊಳ್‌] 
ಔಷಧಾಚಾರ್ಯ (ನಾ). ಔಷಧಗಳ ಆಚಾರ್ಯ; ಧನ್ವಂತರಿ: 
« ಔಷಧಾಚಾರ್ಯರಕೆನೆ ಧನ್ವಂತ್ರಿಯೆನಿಸಿಕ್ಕು” (ಮಂಗರಾ. ೧೧೫-೭). 
[ಔಷಧ * ಅಚಾರ್ಯ] 
ಔಷಧಾಲಯ (ನಾ). ಔಷಧಿ ಕೊಡುವ ಮನೆ; ದವಾಖಾನೆ: 
ಔಷಧಾಲಯಕ್ಕೆ ಹೋಗಿ ಔಷಧಿ ತರುತ್ತೇನೆ (ರೂಢಿ). 
[ಔಷಧ + ಆಲಯ) 
ಔಷಧಿ (ನಾ). - ಔಷಧ ೨: “ಭೇಷಜಂ ಜಾಯುವಗದಂ ತಂತ್ರಮೆಂದೆನ 
ಲ್ಯೌಸಧಿಯೆನಿಕ್ಳುಂ? (ಮಂಗರಾ. ೧೧೫-೭) ; ತಂದುಳೊಡುವೆನು . , . 
ಎನುತಾಕ್ಷಣಕೆ ನೆಗೆದನು ಔಷಧಿಯ ತರಲು (ಕೌಶಿರಾ. ೨೨-೬೫). 
[Xo.] 
ಔಷಧಿಶಾಸ್ತ್ರ (ನಾ).. ಔಷಧದ ವಿಚಾರವನ್ನು ತಿಳಿಸುವ ಶಾಸ್ತ್ರ: 
ಕನ್ನಡವಾಜ್ಮಯವನ್ನು ವಿಭಜಿಸಿ ಬರೆದ ಅನುವರ್ಗಸೂಚಿಯ ಶೀರ್ಷಿಕೆ 
ಗಳು... ಪ್ರಾಣಿಶಾಸ್ತ್ರ, ಔಷಧಿಶಾಸ್ತ್ರ, ಆಯುರ್ಮೇದ (ಗ್ರಂಥಾಲ. ೩೧). 
[ಔಷಧಿ + ಶಾಸ್ತ್ರ) 
ಔಷಧಿಸು (ಕ್ರಿ). ಔಷಧಿಕೊಡು : ಈತನನ್ನೆನ್ನ ಬಳಿಗೊಯ್ದು ಔಷಧಿಸಿ 
ಮರಳಿ ಕಳುಹುವೆ, ಪೇಳ (ಹೆಬ್ಬೆರ. ೩೭-೧೭). 
[ಔಷಧ + -ಇಸ್ಕು] 
ಔಷ್ಟಕ (ನಾ). ಒಂಟಿಗಳ ಗುಂಪು ಸಮೂಹ. (ಸಂ.] 
ಔಸದ (ನಾ). - ಔಷಧ : * ಔಷಧ- ಔಸದ ? (ಶಮದ. ೨೫೩ ಪ್ರಯೋ). 
[< ಸಂ. ಔಷಧ) 
ಔ4 (ನಾ). (?): ಆ ಔಗು, ಆ ಔಳಿ, ಆ ಔಡು (ಶಬ್ದಾನು. ೪೩ ವ್ಯಾಖ್ಯಾ). 
(2) 


0 (ನಾ). ಕನ್ನಡ ವರ್ಣಮಾಲೆಯ ಹದಿನೈದನೆಯ ವರ್ಣ ; ಬಿಂದು; 
ಅನುಸ್ವಾರ; ಯೋಗವಾಹಗಳಲ್ಲಿ ಒಂದು ; ಸೊನ್ನೆ; ಶೂನ್ಯ: 
*ಬಿಂದುವನುಸ್ವಾರಂ ತಾನೆಂ ದೆಕ್ಕು ೦ ಸೊನ್ನೆ ಮುತ್ತು ವೋಲ್‌ 


8 (ನಾ). ಕನ್ನಡ ವರ್ಣಮಾಲೆಯ ಹದಿನಾರನೆಯ ವರ್ಣ; ವಿಸರ್ಗ; 
ಯೋಗವಾಹೆಗಳಲ್ಲಿ ಒಂದು: *ಸಂದಿರ್ಪುದಂತದಡಕಿಲ್ವೊಂದಿರೆ ಮಣಿ 
ಗೊಪ್ಸುಫಪೋಲ್‌ ವಿಸರ್ಗಮೆನಿಕ್ಳುಂ? (ಶಮದ. ೧೧) ; ದುಃಖ... 


x (ನಾ). ಕನ್ನಡ ವರ್ಣಮಾಲೆಯ ಹದಿನೇಳನೆಯ ವರ್ಣ ; ಜಿಹ್ವಾ 
ಮೂಲೀಯ ; ಯೋಗವಾಹಗಳಲ್ಲಿ' ಒಂದು: ಸಮಸಂದಿರ್ದ ಬೃ 
ಮುಮ ೦ಲ್ಬಮುಮೊಂದಿದ ಬಿಂದುವುಂ ವಿಸರ್ಗಮುಮೆಂದಕ್ಕುಮಿವೆಯ್ದೆ 


೦೦್ಬಿ 


ರಿಲ್ಪ (ನಾ). ಕನ್ನಡ ವರ್ಣಮಾಲೆಯ ಹದಿನೆಂಟನೆಯ ವರ್ಣ; 
ಉಪಧ್ಮಾನೀಯ ; ಯೋಗವಾಹಗಳಲ್ಲಿ ಒಂದು : ಪಕಾರಮುಚ್ಚಾ 


ರಹಾರ್ಥಮಾಗುಟ್‌ದ ಕುಮಾರೀಸ್ತನಯುಗಳಾಕೃತಿಯ ವರ್ಣಮುಪ 


೦ 
೦ 


ಚ 


ವೃತ್ತತೆಯಿಂ * (ಶಮದ. ೧೧) ; ಹಂಸ... ಅಕಾರಕ್ಕೂ ಸಕಾರಕ್ಕೂ 
ನಡುವೆ ಇರುವ ವರ್ಣಕ್ಕೆ (೦) "ಅನುಸ್ವಾರ ಎಂದೂ . . . ಹೆಸರು 
(ಮಧ್ಯಮ. ೧೨). [ಸಂ.] 


ಉಳಾರಕ್ಕೂ ಖಕಾರಕ್ಕೂ ನಡುವೆ ಇರುವ ವರ್ಣಕ್ಕೆ (8) "ವಿಸರ್ಗ' 
ಎಂದೂ ಹೆಸರು (ಮಧ್ಯಮ. ೧೨). [ಸಂ.] 


ಯೋಗವಾಹಂ ಕ್ರಮದಿಂ . . . ಪಸುಂಬೆಯ ಲಚ್ಚಣದಂತಶಿರ್ದ ವರ್ಣಂ 
ಜಿಹ್ವಾಮೂಲೀಯಮೆಂಬುದು ; (ಕಕಾರ ಸಂಗಡದ) ಅದಆ ಸ್ವರೂಪಂ 
(೫) (ಶಮದ. ೧೭, ವೃತ್ತಿ). (Aಂ.] 


ಧ್ಮಾನೀಯಂ ; (ಪಕಾರ ಸಂಗಡದ) ಅದಜ ಸ್ವರೂಪಂ (೦ಲ್ಬ) (ಶಮದ. 
೧೭ ವೃತ್ತಿ). [ಸಂ] 


ನಸ pect kc ; (೧೧ .ಏಬ೬5) emt | |: ಆಂಟಿ: ೨& ಡಿ೫ ಯಂ ಉಟ ಆ. ಕಿರಿ 
ಬಹಿ ನಿಜವ "ಯೂ (೦) ಗ ಹಲು ದಯ | |: ಮಿ ಹ ಟಿ avi ಹಹ 
[೬೦೫] fea wp} | | 15 as ಥಿ ಫ್‌ Boks ಎರ ತನನ ಒಟೆಪಂಡ* 


ಓಂ (1) ಕಜ ಇಯ ಹಿಜಾಜ ಹ ಮಾಡ ಬಾ 
Lea (೬ ಎಡದ: ) ಜಜಹಿ ಮಂದ 


4 


| ೧೫೦ ಇಬ 255-50 ಯಶಿಂಬಾ3ಐ॥ ur (cm)? 
‘ne SO gs RoR : (150 ೪ಗಪಗ 1161: 
(te) Oy ಇತಿ ವಟಿ 


p 


ಭಕ 3  %905ದಿಹ ಬಂದಿರದ ಟಂ (ರ) 
೬ ಇದಿದಿಂಹಯಾ ನಾಟಿ ಗಂಗರು Soc 
। ಮಂ ಇಂದಲೇ ಜಂಬ ಡ3ಗಹಡಿ ರಯಂಡಿ ೫ 2ಂಂಮಿ ಯಾ, ೨೦ ಸಹ 


ಹಡ ಇದತಂಜನ್ನ ಚಿ ಬುದಿಂಟಯಾ,, ಎ. ಲಿ 8 ಂ೫೪೯ದಗಿ?ಸಿ 
೫೩ರ x ಇಡ (ಏಟಂ೫ Deer) ; do ಯ ಯೂ 
ಚ 1 (೬೪.5೧ ns) (ಸ) 


ನಾ 


%) 

a 

kd 
RU 


651 ಇಯ ೫ ಅಬಿಅ (ಜಟಗಂಜ 0೯೮೫) ; ಅಲಿಗಿಪ್ದಿ ! 
fol 2. ER ೨೧ 
| 


|` ಇಂದ ಯಿಔ ೩೧೬ ಯಂಡಿಯಾಾಜ ೬ ಹೀ (55) 9 
ಇಷ ಂಗ್ಗಂ  ಓೃಧ ಬಂ ಸ 1; ಧಡಿ 
! ಹನಿಯ ಲಿ ಮಂ ಉಗಿದ 8೦ರ 20 


ಸೂಚನೆ ; 


ಬಪ್ಪೋಲೆ 


೧. ಇಲ್ಲಿ ಅಚ್ಚಿನ ಮತ್ತು ಇತರ ಕೈತಪ್ಪುಗಳನ್ನು ಮಾತ್ರ ಕೊಟ್ಟದೆ. ಹೆಚ್ಚಿಗೆ ಶಬ್ದಗಳನ್ನಾ ಗಲ್ಮಿ ಕೊಟ್ಟಿರುವ ಶಬ್ದಗಳಿಗೆ ಹೆಚ್ಚಿಗೆ ಅರ್ಥಗಳನ್ನಾಗಲಿ 


ಸೇರಿಸುವುದಕ್ಕೆ ಹೋಗಿಲ್ಲ. ಅಂತಹವುಗಳನ್ನು ಆನುಬಂಧಕ್ಕಾಗಿ ಮಾಸಲಾಗಿಟ್ಟದೆ. 


ಉದ್ದೇಶದಿಂದ ಹೀಗೆ ಮಾಡಿದೆ. 


ಇಡೀ ನಿಘಂಟಿಗೆ ಒಂದೇ ಅನುಬಂಧವಿರಬೇಕೆಂಬ 


೨, ಮುಖ್ಯ ಉಲ್ಲೇಖದ ಜತೆಯಲ್ಲಿ ಕೊಟ್ಟರುವ ಪರ್ಯಾಯ ಪದಗಳ ಅಡಿಸಂಖ್ಯೆಯಲ್ಲೂ ಸಮಾಸಪದಗಳೆ ವ್ಯುತ್ಪತ್ತಿಯನ್ನು ನಿರ್ದೇಶಿಸುವಲ್ಲಿ 


ಪದಗಳ ಅಡಿಸಂಖೈಯಲ್ಲೂ ಕೆಲವೆಡೆ ವ್ಯತ್ಯಾಸವಿರಬಹುದು. 


ಕೊಳ್ಳಬೇಕು. 


ಅವನ್ನು ವಾಚಕರೇ ಅರ್ಥಾನುಸಾರವಾಗಿ ಸೂಕ್ತ ಕಂಡಂತೆ ಬದಲಾಯಿಸಿ 


೩. 1, ಈ ಚಿಹ್ನೆಯ ಮುಂದಿರುವುದನ್ನು ಈಗ ಇರುವುದರ ಜತೆಗೆ ಹೊಸದಾಗಿ ಸೇರಿಸಿಕೊಳ್ಳ ಬೇಕು. 
೪. ಇಲ್ಲಿ' ಅತ್ಯಾವಶ್ಯಕವಾದುವನ್ನು ಮಾತ್ರ ಸೂಚಿಸಿದೆ. ಸಮಗ್ರ ಒಪ್ಪೋಲೆಯನ್ನು ಇಡೀ ನಿಘಂಟು ಪೂರೈಸಿದ ಮೇಲೆ ಅನುಬಂಧದ ಜತೆಯಲ್ಲಿ 


ಕೊಡಲಾಗುತ್ತದೆ. 


ಬ ಇನ ಗಾ ಇ2/( 


೫ NN ಎ. NN 


೫ ಬಜ = NW 


ಅಂಕ್ಕೆ "ಅನ್ಲೈ' ನೋ. 
[ಅಂಗ್ಮ+ ಜನ್ಮ] 

ಜನಮುಂ ದಂಟದೇ ಪರಿದೋಡಿತು 
ಅಕ್ಕಸ್ಮ 


ಅಕ್ಕಾಡ್ಕು "ಅಟ್ಯ್ಛ್ರಾಡ್ಕು' ನೋ. 
ಅಗಳ್ಕು "ಅಗುಟ್ಕ್‌' ನೋ. 


೩. ಪೂಜಾರಿ (ಕರಾ). ೪. ಒಂದು ಮನೆತನದ 


ಹೆಸರು (ಕರಾ). 


ಅಡುಗರ್ಬು, ಅಡುಗಬು, ಅಡುಗಬ್ಬು (ನಾ). 


[ಅಡ್ಕು * ಕೂಲಿ + ಅಜ್ಜಿ] 


[ಅಡೆಕಲು + ಪಣ] 

(ಕುರಾಸಾಂ. ೧೯-೩೪). 

[ಸಂ.] 

ಅಧಃಪ್ರಭಾನ (ನಾ). ಕಡಮೆಯಾದ 
ಪ್ರಭಾವ; ತಗ್ಗಿಹೋದ ಪ್ರಭಾವ 

೩. ಅಧರೋಷ್ಕ ; ಕೆಳತುಓ; ತುಟ 

ಅಧಸ್ತನ (ನಾ). 

[ಸಂ.] 

*ಓದೊಂದು ಪೇಳುವನುಪಾಧ್ಯಾಯನಧ್ಯಾಪಕಂ 
ವಿವರಣಂ ವ್ಯಾಖ್ಯಾನ ವ್ಯಾಖ್ಯಮಕ್ಕುಂ ೫ 

ಹಿರಿಯ ಹೆಂಡತಿ; ದೊಡ್ಡ ಹೆಂಡತಿ 

[ಅನಲ + ಅಕ್ಷ) 

[ಸಂ. ಅನಾಮಿಕಾ ?] 

ಪಿ. 

ಅನಾವರ (ಗು). ಬಹಳವಾದ; ಹೆಚ್ಚಾದ 


ಈ ಉಲ್ಲೇಖವನ್ನು ಬಿಡಬೇಕು. 
(ಸೆಂ. ಅಂಗಜನ್ಮೆನ್‌] 
ಜನಮುಂದೆಂಟಿಂದೇ ಪರಿದೋಡಿತು 
ಈ ಉಲ್ಲೇಖಕ್ಕೆ ಕೊಟ್ಟಿರುವ ಪ್ರಯೋಗಗಳನ್ನು "ಅಕ್ಕೆಸ್ಮ'ಕೈ 
ವರ್ಗಾಯಿಸಬೇಕು. 
ಈ ಉಲ್ಲೇಖವನ್ನು ಬಿಡಬೇಕು. 
32 


೨. ಪೂಜಾರಿ (ಕರಾ). ೩. ಒಂದು ಮನೆತನದ ಹೆಸರು (ಕರಾ). 


ಅಡುಗರ್ಬು, ಅಡಿಗಬು, ಅಡಿಗಬ್ಬು, ಅಡುಗಬು, ಅಡುಗಬ್ಬು (ನಾ). 


1೩ ಅಡಿಗಬು: ಉಪ್ಪುಹುಳಿಗೆ ಖ ೮ ಅಡಿಗಬಿಗೆ ಖ೨ (ಎಕ. ೪111, 


ಸೊರಬ. ೪೭೫-೩೧; 1577). ಅಡಿಗಬ್ಬು : ಯೆಂಣೆ ಹಾಡ ೨ಕ್ಕೆ ಗ೨ 

ಎ ಆಡಿಗಬ್ಬು ಶೀಗೆಗೆ ಸಹಾ (ಇಆ. ೪, ೪೨-೨೬; 1587). 

P (ಅಡ್ಕು*- ಕೂಟ್‌,+ ಅಜ್ಜಿ] ಎಂದು ಬಿಡಿಸುವುದು ಸೂಕ್ತ. 

],-ಅಡ್ಕೆ "-ಒಡ್ಕೆ' ನೋ. 

[ಆಡೆಕಲು (ಆ ಆಡೆಗಲ್‌) * ಪಣ,] 

L - ಅಣ್‌, (ಪ್ರ). ದಿಗ್ವಾಚಿ ಪ್ರತ್ಯಯ. 

ಈ ಪ್ರಯೋಗವನ್ನು "ಅಣಕೆಗ್ನ' ಕೈ ವರ್ಗಾಯಿಸಬೇಕು. 

[< ಸಂ. ಅಧ್ವರೀಯ?) 

ಅಧಃಪ್ರಭಾವ (ಗು). ಕಡಮೆಯಾದ ಪ್ರಭಾವವುಳ್ಳ ; ತಗ್ಗಿಹೋದ 
ಪ್ರಭಾವವುಳ್ಳ 

(ನಾ). ೩. -ಅಧರೋಷ್ಯ ; ಕೆಳತುಟ; ತುಟ 

ಅಧಸ್ತನ (ಗು). 

[ಸಂ. ಅಥೋನಿಬಂಧಿನೀ] 

*ಓದೊಂದು ಪೇಳುವನುಪಾಧ್ಮಾಯನಧ್ಯಾಪಕಂ . 
ವ್ಯಾಖ್ಯಮಕ್ಕುಂ kd 

L ಅಧಿವಿನ್ನೆ 

[ಸಂ. (ಅನಲ + ಅಕ್ತಿ*-)] 

[ಆ(ಸಂ. ಅನಾಮಕಾ] 

1 ಅಸಭ್ಯ 

ಅನಾವರ (ಗು). ಬಹಳವಾದ; ಹೆಚ್ಚಾದ; ಮಿತಿಮಾರಿದ 


* * ವಿವರಣಂ ವ್ಯಾಖ್ಯಾನ 


೨ 


ಪಟ ಎಡಎ1 ತ | 
ಅಜ ಸಾಲ ಬೃ ಪ್ಪ “ನ 


27 


ಹಿ ೧ =u ಎಇ. ಇ = NM NN WN 


. _ ಇ ಜಾ ಎಇ =p Ne 


ಬ NWN ಇ ON ಜತ ಇ% me N 


ಅನಿತ್ತು, ಅನಿತು (ಆ). | 
ಪೋಗಲಾಜದೆಯನಿಮಿಷವಡೆದಿರಲ್ಕವಳ 
ಅನಿಲವೇಗೆ 


[ಸಂ. ಅನಿಶಾ] 
ಅನಿಸಿಕೊ "ಅನ್ನಿಸಿಕೊ' ನೋ. 

[ಸಂ.] 

ಅನುಳೆಯ್‌ : 

[ಅನು? + - ಇಸ್ಕು] 

ಅನುಶಯ i 
ಕಡ್ಡಾಯವಲ್ಲದ 

೨. ಸಮರ್ಥವಾದದ್ದು 

ಅಪವರ್ಗಲಕ್ಷಿ 

೨, ವೈಚಿತ್ರ್ಯ 

೩, ನದಿಯ ಆಚೆಯ ದಡ 

ಅಪುತ್ರ 


೨. ನಂಬಿಕೆಯಿಲ್ಲದಿರುವುದು: ಅವನ ಮಾತಿನಲ್ಲಿ 
ಅಪ್ರಾಮಾಣ್ಮ ತುಂಬಿದೆ (ರೂಢಿ). 

ಅಪ್ಸರೆ (ನಾ). - ಅಪ್ಸರ 

ಹೈಮತ್ಕಾಶ್ಶಾಬ್ಜ ಸಟ್ಟರಣ 

[Aಂ.] 

ಪೇ ಟ್ಟುದು ಜಡವಸ್ತುಗಳೊಳಂ . . . ಅಭಿಮುಖೀ 
ಕರಣಮುಪಚಾರಂ (ಶಮದ. ೧೨೬ ವೃತ್ತಿ) 

[ಕಾವ್ಯಮಾ] ಆಸೆ; ಬಯಕೆ. 

[ಸಂ] 

೫. ನಡುವೆ ಇರುವ ಸ್ಥಳಾವಕಾಶ 

ಅಭ್ರ್ರೃಂಕಷ ಶಿಖರಿ ದುರ್ಲಂಘ್ಮಮಪ್ಪ 

ಅಮಲು : ೧, (ಸ್ಕಾಂಡರ್‌) 

ಅಮರ್ಷಣಾ 

ಮನುಷ್ಯರಿಗೆ ಯೋಗ್ಯವಿಲ್ಲದ, ಶಕ್ಯವಿಲ್ಲದ 

ಅಮೋಘ 


(< ಅಯ್ದು * ಕೆಯ (೮ ಕಯ್ಯಿ)) 
ಅಯಿನ "ಐನ' ನೋ. 


ವಹ್ನಿಸಖನೊಂಬೊಂದಹಂಕಾರಮಂ 
[< ಅಯ ಕೊಳ್ಳ] 
ಕಂಚೆಯರಸಾಳು 


. ತಲೆಯ್ಸೆಜಡೆವೆಳಸಿಗೆರೆಡ ಜೀವನಂ 


ಅನಿತ್ತು, ಅನಿತು (ನಾ). 

ಪೋಗಲಾಜದೆಯನಿಮಿಷತೆವಡೆದಿರಲೃವಳ 

೨ನೆಯ ಅರ್ಥಕ್ಕೆ ಕೊಟ್ಟಿರುವ ಪ್ರಯೋಗವನ್ನು ೧ನೆಯ ಅರ್ಥಕ್ಕೆ 
ವರ್ಗಾಯಿಸಬೇಕು. 

[ಸಂ.] 

ಈ ಉಲ್ಲೇಖವನ್ನು ಬಿಡಬೇಕು. 

[ಸಂ. ಅನೀಕನೀ] 

L ೨. ಅನುಗೊಳಿಸು; ಸಿದ್ಧ ಪಡಿಸು 

[ಅನುಮಾನ + -ಇಸ್ಕು] 

೪ನೆಯ ಅರ್ಥದಲ್ಲಿರುವ (ಮಂ ಗರಾ. ೧೨೯-೧೪)ರ ಪ್ರಯೋಗವನ್ನು 
೩ನೆಯ ಅರ್ಥಕ್ಕೆ ವರ್ಗಾಯಿಸಬೇಕು. 

ಉದ್ದೇಶಪೂರ್ವಕವಲ್ಲದ 

೨. ಅಸಮರ್ಥವಾದದ್ದು 

ಅಪವರ್ಗಲಕ್ಷ್ಮಿ 

೨. ವಿಕಾರ 

೩. ನದಿಯ ಈಚೆಯ ದಡ 

೨ನೆಯ ಅರ್ಥಕ್ಕೆ ಕೊಟ್ಟಿರುವ ಪ್ರಯೋಗವನ್ನು ೧ನೆಯ ಅರ್ಥಕ್ಕೆ 
ವರ್ಗಾಯಿಸಬೇಕು. 

೨. ನಂಬಿಕೆಗೆ ಅರ್ಹವಲ್ಲದ್ದು : ಅವನ ಮಾತು ಅಪ್ರಾಮಾಣ್ಯ (ರೂಢಿ). 


ಅಪ್ಸರೆ (ನಾ). = ಅಪ್ಪರ 

ಹೈಮವತ್ಕಾಸ್ಕಾಬ್ದ ಸಟ್ಟರಣ 

[ಸಂ. ಅಭಿಮಾನಿನ್‌] 

ಪೇಟ್ಟುದು ... ಜಡವಸ್ತುಗಳೊಳಂ , . . ಅಭಿಮುಖೀಕರಣಮುಪಚಾರಂ 
(ಶಮದ. ೧೨೬ ವೃತ್ತಿ, ಪ್ರಯೋ) 

ಆಸೆ; ಬಯಕೆ [ಕಾವ್ಯಮಾ] 

[ಸೆಂ. ಅಭೋಗಿನ್‌] 

೫. ನಡುವೆ ಇರುವ ಸ್ಥಳಾವಕಾಶ; ಅಂತರ 

ಅಭ್ರಂಕಷ ಶಿಖರಿ ಶಿಖರ ದುರ್ಲಂಘ್ಮಮಪ್ಪ 

1. ಅಮಕ್ಕೆ "ಅಮರ್ಯ' ನೋ. 

ಇದನ್ನು ಬಿಡಬೇಕು. 

ಆಮರ್ಷಣ 

ಮನುಷ್ಯರಿಗೆ ಯೋಗ್ಯವಲ್ಲದ, ಶಕೃವಲ್ಲದ 

೩ನೆಯ ಅರ್ಥಕ್ಕೆ ಕೊಟ್ಟಿರುವ ಪ್ರಯೋಗವನ್ನು ೨ನೆಯ ಅರ್ಥಕ್ಕೆ 

ವರ್ಗಾಯಿಸಬೇಕು. 

[< ಅಯ್ದ್ಯು* ಕಯ್ಯಿ (ಆ ಕೆಯ್ಯ) 

ಅಯಿನ "ಐನ್‌? ನೋ. 

L ಅಯಿಷ್ಟು "ಅಷ್ಟು' ನೋ. 

], ಅಯಾಷ್ಟು "ಅಷ್ಟು' ನೋ. 

ವಹ್ನಿಸಖನಾನೆಂಬೊಂದಹಂಕಾರಮಂ 

[£ ಅಯ್ದು ಕುಳ್ಳ (ಆ ಕೊಳಗ್ಗ)] 

ಕಂಚೆಯರಸರಾಳು 

ತಲೆಯ್ಕೈಜಡೆವೆಳಸಿಗೆಜಕದ ಜೀವನಂ 


ತಪು 
ಇ 


ಅಯ್ದಾಳೆ "ಇರ್‌? ನೋ. 
ಅಯ್ದಿಕೆ "ಎಯ್ದಿಕೆ' ನೋ. 
ಅರ್ಯ "ಅಜ್ಮಿ? ನೋ. 
ಅರಂಚು "ಅಅಚು' ನೋ. 
ಅರಗ್ಳು "ಅರುಗ್ಳು' ನೋ. 
ಅರಚು "ಅಟಾಚು? ನೋ. 
ಅರಪು "ಅಲಬ್ಯು' ನೋ. 
ಅರಬು "ಅಜಬ್ಯು' ನೋ. 
ಬಿಬ್ಬರನೆ 

ಅರುಬ್ಕು "ಅಜಂಬು? ನೋ. 
ಅರುಮರುವು "ಅಲುವುಮಜವು? ನೋ. 
ಅರೆಆಳು 

(ಇಂದ್ರಚಾ. ೪೫-೧೫) 

(ವೃಷವಿ. ೫-೧೩) 

ಅರ್ಕೆಲು "ಅಟ್ಟ ನೋ. 
[ಸಂ. ಅರ್ಪಣಾ) 

[ಅಲಗ್ಮು* - ಇಸ್ಕು] 

ಅಲ್ಲು : ೧. 

ಅಲೆ "ಅಲ್ಕ' ನೋ. 

[ಅಲ್ಲಿ -ಅಣ] 


ಅವತೆ (ನಾ). ಸಂಕಟದ ಸ್ಥಿತಿ; ದುರ್ದೆಸೆ 


ಅವ್ಯವಹಾರಿಕವಾದ 

ಇವಜ್‌ ಂದುಡೊಂದು 

[ಸಂ.] 

ವೇಸವೇ ಬೇರೆರಡು ಕೈಗಳ 

(ಎಕ. ೪11, ಶಿಕಾರಿ. ೨೦-೧೮ ; 1046) 
(ಸೆಂ. ಆಶನಪರ್ಣಿನ್‌] 

ಜನರೆ ಗುಂಪು ಅಸಾಧ್ಯವಾಗಿ ಸೇರಿತ್ತು (ರೂಢಿ). 
೪ನೆಯ ಮೇಳಕರ್ತ 
ಸಿಡಿದವರಸುರವೈರಿಯನೊಡಂಬಡಿಂ 
ಅಸಿ ಸ್ರಾವ 

ಅಹವು “ಆಗ್ಕು' ಪರಾ. 

ಅಹೆವು "ಆಗು? ಪರಾ. 
ಅಳಿಗಜ್ಜ "ಅಟಾಗಜ್ಞ” ನೋ. 
ಅಳಿಗಬ್ಬಿಗ "ಅಟಾಗಬ್ಬಿಗ' ನೋ. 
ಅಳುಪು "ಅಟಾಪು? ನೋ. 
ಅಳ್ಳು, "ಅಳಿಪು' ನೋ. 
(ಮದಾದೇ. ೫೬-೧೩೯) 

ಅಖಕಿಹ್ಕು "ಅಜಾವು? ನೋ. 
(ಕೊಲ್ಹಾಶ. ೧೭-೩೯ ; 1196) 
(ತುರಂಗ. ೫೬-೧) 

ಅಜ, (ಕ್ರಿ) 


—— 


ಒಪು 
ಈ ಉಲ್ಲೆ (ಖವನ್ನು ಬಿಡಬೇಕು. 
೨» 


>» 


ಅರಚು "ಅಲುಚು' ನೋ. 
ಅರಪು "ಅಅುಂಬು? ನೋ. 


`ಅರಬು "ಅಟುಂಬು' ನೋ. 


ಬಿಬ್ಬನೆ 

ಅರುಬ್ಮು "ಅಟುಂಬು' ನೋ. 
ಈ ಉಲ್ಲೇಖವನ್ನು ಬಿಡಬೇಕು. 
ಅರೆಆಳು 


(ಇಂಚಾಪೆ. ೪೫-೧೫) 


ಈ ಪ್ರಯೋಗವನ್ನು "ಅರೆವೆಲಳ' ಉಲ್ಲೇಖಕ್ಕೆ ವರ್ಗಾಯಿಸಬೇಕು. 
"ಅರ್ಕಸಾಲೆ' ಆದ ಮೇಲೆ ಈ ಉಲ್ಲೇಖ ಬರಬೇಕು. 


[ಸಂ. ಅರ್ಪಣ] 
[ಅಲುು,4 -ಇಸ್ಯು] 
ಅಲ್ಲು: ಎ. 
ಈ ಉಲ್ಲೇಖವನ್ನು ಬಿಡಬೇಕು. 
[ಅಲ್ಲಿ + - ಆಣ್ಯ್‌* -ಅ,] 
L ಅವಸ್ಥೆ 
ಅವ್ಮಾವಹಾರಿಕವಾದ 
ಇವಣಕಿಂದದೊಂದು 
[ಸಂ. ಅಶ್ವಗೆಂಧಾ] 
ವೇಷವೇ ಬೇರೆ... ಎರಡು ಕೈಗಳ 
(ಎಕ. ೪11, ಶಿಕಾರಿ. ೧೨೦-೧೮ ; 1048) 
[ಸಂ. ಅಸನಪರ್ಣಿೀ] 
L (ನಾ). ೨. ಹೆಚ್ಚು; ಅಧಿಕ : (ಕೂಢಿ). 
8ನೇ ಮೇಳಕರ್ತ 
ಏಡಿದರವರಸುರವೈರಿಯನೊಡಂಬಡಿಂ 
ಅಸ್ನಿಸ್ರಾವ 
ಈ ಉಲ್ಲೇಖವನ್ನು ಬಿಡಬೇಕು. 

೨ 


3) 


೨ 


(ಮಹಾದೇ. ೫೬-೧೩೯) 

ಈ ಉಲ್ಲೇಖವನ್ನು ಬಿಡಬೇಕು. 
(ಕೊಲ್ವಾಶಾ. ೧೭-೩೯ ; 1196) 
(ತುರಂಗ. ೫೭-೧) 

ಅಲೆ, ಅರ್ಯ (ಕ್ರಿ). 


1. ಅರ್ಯ: ಅಂಬುಜವರತರೈದೆ ದುಃಖಿಪ ತುಂಬಿಗಳದೆಂತಂತೆ (ಶಂಕದಾ. ೬-೨೯) 


ಎಹ=। 


ಪಟ ಸಾಲು ಬಸ ತಪ್ಪು ಒಪ್ಪು 
೫೪೫ 19 2 ಅಹಜಕಿಗಲ್‌, ಅಲಕಿಗಲ್ಲು, ಅರೆಗಲ್ಲು ಅಣಕೆಗಲ್‌, ಅರೆಗಲ್ಲು, ಅಜಕಗಲ್ಲು 
೫೪೬ 37 2 ಅಟ್‌, ಅಟ್ಟು (ನಾ). ಅಲ್‌, ಅಳು ಅಟ್ಟು (ನಾ). ಅಳು : (ರೂಢಿ). 
೫೪೯ - 1 ಅಜಕಿಜಗಳ ಅಲಜಗಳೆ 
೫೫೬. 21 -ಆ್ಯ "ಅ ನೋ. ಈ ಉಲ್ಲೇಖವನ್ನು ಬಿಡಬೇಕು. 
೫೫೮ 20 1 ಮಾಡಿನ್ಹಾರೆ ಮಾಡಿದ್ದಾರೆ 
೫೮೮ 16 1 ಆಟಿಗಾತಿ: ೨ ಆಟಿಗಾತಿ: ೧ 
೬೧೦ 22 1 ಪಾರ್ವತಿಯೊಡನ ಮೃತಾನ್ನಮನಾರೋಗಿಸಿ ಕೈಫಟ್ಟ ಪಾರ್ವತಿಯೊಡನಮೃತಾನ್ನಮನಾರೋಗಿಸಿ ಕೈಘಟ್ಟಯಂ ಕೊಂಡು ತಾಂಬೂ 
ಯಂಕೊಂಡು ತಾಂಬೂಲಮುನಾದ ಸುತ್ತುಂ ಲಮನಾದರಿಸುತ್ತುಂ (ಗಿರಿಕ. ೧೦-೯೬) 
(ಗಿರಿಕ. ೧೦-೯೬) 
೬೨೭ 38 1 ಆನೆಬಿದ[ದ್ದ] ಜಲ ಆನೆಬಿದ್ಷ[ದ್ದ] ಜೆ 
೫. «a 1 ಆನೆಬಿದ[ದ್ದ]ಜಲ ಆನೆಬಿದ್ದದ್ದಜಣಕಿ 
೬೩೧ 15 1 ೩. (ಉಕ) ತಪ್ಪು; ಆರೋಪ ೨. ತಪ್ಪು; ಆರೋಪ 
೬೪೫ 4 1 ಉತಾಹಗೊಳ್ಳು ಉತ್ಸಾಹಗೊಳ್ಳು 
೬೫೬. 83 1 ಬುದ್ಧಿಯ ಪೂರೈಕೆಯುಂ ಬುದ್ಧಿಯುಮಾರೈಕೆಯುಂ 
೬೭೨ 30 1 ಆಲ್ವಿ ಆಣ್ಮಿ ಆರಿ (ನಾ). ಆಲ್ಲಿ, ಆಣ್ಣೆ, ಆರಿ (ನಾ).. 
» 3೩4 1 ಆಣಿ: "ಆಣಿಕಲ್ಲು? ಪರಾ. ಆಣೆ, : "ಆಣೆಕಲ್ಲು' ಪರಾ. 
೬೭೮ 31 1 ನಮ್ಮ್ಮ್ಮಾಭಾರಮೇವರೆಂ ಹೆಸರು ನಮ್ಮಾಭಾರತಮೇವರಂ, ಹೆಸರು 
೬೮೩ ೬ 1 ಸಿ, ವ್ಯಾಕುಲಿತ; ಪಿಡಿತ ೩. ವ್ಯಾಕುಲಿತ; ಪೀಡಿತ 
3 1 2 ವ್ಯಾಪ್ತಳಾದವನು ವ್ಯಾಪ್ತಳಾದವಳು 
೬೯೪ 22 2 ಆಯಾಸಗೊಳಿಸು; ಬಳಲಿಸು ಆಯಾಸಗೊಳ್ಳು; ಬಳಲು 
೭೦೮ 34 2 "ಆಳಂಗೊಳ್‌' ಪರಾ. ಇದನ್ನು ಬಿಡಬೇಕು. 
೭೧೩ 2 1 ಆಳೋಚಂಬೆರಸು (ಕ್ರಿ). ಆಲೋಚನೆಯನ್ನು ಆಳೋಚಂಬೆರಸು (ಅ). ಆಲೋಚನೆಯಿಂದ ಕೂಡಿ 
ಹೊಂದು; ಆಲೋಚಿಸು 
೭೧೯ 1 1 ಆಯು, ಆರು (ಕ್ರಿ). ಆಯ್ಕ, ಅಟ್ಟು, ಆರ್ಕು (ಕ್ರಿ). 
22.38 1 — ]. ಅಲ್ಲು: ೪, ಅಹಿತೋದಾತ್ತ ಯಶೋರಸಮನಖುತು ಸೀರ್ವಂತಾದಂ 
(ಶಾಂಶಿಪು. ೪-೫೫). 
೭೨೭ 33 1 ಇಂದೆದ್ದೆಮ ಇಂದ್ಲಮ 
೭೫ 13 1 (ಬಸಪು. ೪೦-೭೨) ಈ ಪ್ರಯೋಗವನ್ನು "ಇಂತುಟ್ಕು' ಕೈ: ವರ್ಗಾಯಿಸಬೇಕು. 
೭೩೩ 12 1 ಕಲ್ಪ್ಲಪರಕಾರೊಳ್‌ ಮಹೀಮಂಡಲಂ (ಪಂಪಭಾ. ಕಲ್ಲ ಸರಲಿಂ ಕಾರೊಳ್‌ ಮಹೀಮಂಡಲಂ (ಪಂಪಭಾ. ೭-೨೪) 
೭-೨೪) 
೭೭೯. 6 1 ಇನೆಗೆ: ೧. ಇನೆಗ: ೨. 
೮೦೫ 23 2 ([ಇಲ್ಕ (ಆ ಇಲ್‌) + -ತ್ತೈ [ಇಲ್ಲ (ಆ ಇಲ್‌) + ತೆ] 
೮೦೬ - 2 ವಿಷುವಿದ್ಯೆ ಇಷುವಿದೆ 
» 26 1 [ಇಲ್ಲಿ *-ಅಣ] [ಇಲ್ಲಿ +- ಅಡ್‌ - ೪] 
೮೩೨ 29 2 ಈಮಿತಶಿ (ಅ). ೧. ಇಂದಿನವರೆಗೆ; ಇಲ್ಲಿಯ ಈಮಿತಿ (ನಾ). ಈ ದಿವಸ; ಈ ದಿನ: (ದೇವದೂ. ೨೭೬) ; (ರೂಢಿ). 
ವರೆಗೆ 
೮೫೮ 35 2 ಉಗುಳ್ನೀರು ೧ನೆಯ ಅರ್ಥಕ್ಕೆ ಕೊಟ್ಟಿರುವ (ಕುರಾಸಾಂ. ೨೪-೭೮)ರ ಪ್ರಯೋಗವನ್ನು 
೨ನೆಯ ಅರ್ಥಕ್ಕೆ ವರ್ಗಾಯಿಸಬೇಕು. 
೮೬೮ 87 2 — L ಉಜ್ಜಿಸು "ಉರ್ದಿಸು' ನೋ. 
೮೯ 0 2 ಕೋಡಂ ಕ್ರೋಡಂ 
೯೩೨ 12 1 (ಸಂ.] [ಸಂ. ಉನ್ಮಾಲ] 
೯೫೯ 28 1 ಒಗರಣೆಯಲ್ಲಿ ಒಗ್ಗರಣೆಯಲ್ಲಿ 
೯೭೨ 6 2 ಉರ "ಉಜ' ನೋ, ಈ ಉಲ್ಲೇಖವನ್ನು ಬಿಡಬೇಕು, 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


ಅಧ್ಯಕ್ಷರು 


1 ಡಾ. ಎ. ಆರ್‌. ಕೃಷ್ಣಶಾಸ್ತ್ರೀ, ಎಂ.ಎ. ಡಿ.ಲಿಟ್‌. (೧೯೪೩-೫೭) 


1 ಶ್ರೀ ತೀ. ನಂ. ಶ್ರೀಕಂಠಯ್ಯ, ಎಂ.ಎ. 
1 ಡಾ. ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. 
ಶ್ರೀ ಕ. ವೆಂ. ರಾಘವಾಚಾರ್‌, ಎಂ.ಎ, ಬಿ.ಓ. 


(೧೯೫೮-೬೬) 
(೧೯೬೬-೭೧) 
(೧೯೭೧-. ) 


ಉಪಾಧ್ಯಕ್ಷರು 


+ ಡಾ.ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ, 


(೧೯೫೮-೬೬) 


ಡಾ. ರಂ. ಶ್ರೀ. ಮುಗಳಿ, ಎಂ.ಎ., ಬಿ.ಓ., ಡಿ.ಲಿಟ್‌. (೧೯೬೬-೬೮) 


ಶ್ರೀ ಡಿ. ಜವರೇಗೌಡ, ಎಂ.ಎ. 


ಶ್ರೀ ಕ. ವೆಂ. ರಾಘವಾಚಾರ್‌, ಎಂ.ಎ., ಬಿ.ಟಿ. 


(೧೯೬೮-೬೯) 
(೧೯೬೯-೬೧) 


ಕಾರ್ಯದರ್ಶಿ ಮತ್ತು ಸಂಪಾದಕರು 


+ ಶ್ರೀ ತೀ. ನಂ. ಶ್ರೀಕಂಠಯ್ಯ, ಎಂ.ಎ. 


(೧೯೪೩-೫೪) 


ಸಂಪಾದಕರು 


+ ಡಾ. ಡಿ. ಎಲ್‌. ನರಸಿಂಹಾಚಾರ್‌, ಎಂ.ಎ. 


ಶ್ರೀ ಎಲ್‌. ಗುಂಡಪ್ಪ, ಎಂ.ಎ. 


ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


(೧೯೫೪-೫೬) 
(೧೯೫೭-೬೩) 
(೧೯೬೬- ) 


ಸಮಿತಿಯ ಸದಸ್ಯರು 

+ ಶ್ರೀ ಕೀ. ನಂ. ಶ್ರೀಕಂಠಯ್ಯ, ಎಂ.ಎ. , (೧೯೪೩-೫೮) | ಶೀ ಡಿ. ಜವರೇಗೌಡ, ಎಂ.ಎ. (೧೯೬೩- ) 
+ ಡಾ. ಡಿ. ಎಲ್‌. ನರಸಿಂಹಾಚಾರ್‌, ಎ.ಎ. (೧೯೪೩-೫೪) | ಶೀ ಜಿ. ವೆಂಕಟಸುಬ್ಬಯ್ಯ, ಎಂ.ಎ., ಬಿ.ಟ. (೧೯೬೪- ) 
ಶ್ರೀ ಕ. ವೆಂ. ರಾಘವಾಚಾರ್‌, ಎಂ.ಎ, ಬಿ.ಟ.. (೧೯೪೩-೬೯) | ಶೀ ಬಸವರಾಜ ಕಟ್ಟೀಮನಿ ಎಂ.ಎಲ್‌.ಸಿ. (೧೯೬೯- ) 
ಡಾ. ರಂ. ಶ್ರೀ. ಮುಗಳಿ, ಎಂ.ಎ., ಜ.ಟ., ಡಿ.ಲಿಟ್‌, (೧೯೪೪- ) | ಡೌ. ಜಿ. ಎಸ್‌. ಗಾಯ್ಕಿ ಪಿಎಚ್‌.ಡಿ. (೧೯೭೦- ) 


ಶ್ರೀ ಎನ್‌. ಲಕ್ಷ್ಮೀ(ನಾರಾಯಣರಾವ್‌, ಎಂ.ಎ. (೧೯೪೪- ) 
4 ವಿದ್ವಾನ್‌ ಮುಳಿಯ ಕಿಮ್ಮಪ್ಪಯ್ಯನವರು (೧೯೪೪-೫೦) 
ಶ್ರೀ ಕಾ. ಸ. ಧರಣೇಂದ್ರಯ್ಯ, ಎಂ.ಎ., ಬಿ.ಟ. (೧೯೪೪- ) 
+ ಶ್ರೀಡಿ. ಕೆ. ಭೀಮಸೇನರಾವ್‌, ಎಂ.ಎ. (೧೯೪೪-೬೯) 


ಪದ್ಮಭೂಷಣ ಡಾ. ಕೆ. ವಿ. ಪುಟ್ಟಿಪ್ಸ, ಎಂ.ಎ., ಡಿ.ಲಿಟ್‌. (೧೯೪೪-೬೨) 


1 ಶ್ರೀ ಕೆ. ಜಿ. ಕುಂದಣಗಾರ, ಎಂ.ಎ. (೧೯೪೪-೬೫) 
ಶ್ರೀ ಸ. ಸ. ಮಾಳವಾಡ, ಎಂ.ಎ. (೧೯೪೪- ) 
ಶ್ರೀ ಎಂ. ಮರಿಯಪ್ಪ ಭಟ್ಟ, ಎಂ.ಎ., ಎಲ್‌.ಟ. (೧೯೫೬- ) 


ಡಾ. ಆರ್‌. ಸಿ. ಹಿರೇಮಠ ಎಂ.ಎ. ಪಿಎಚ್‌.ಡಿ. (೧೯೬೧- ) 


ಮೈಸೂರು ಸರ್ಕಾರದ ಪ್ರತಿನಿಧಿಗಳು 


1 ರಾಜಸೇವಾಸಕ್ತ ಶ್ರೀ ಡಿ. ಸಿ. ಸುಬ್ಬರಾಯಪ್ಪ, ಬಿ.ಎ. (೧೯೪೯-೬೮) 
ಪದ್ಮಶ್ರೀ ಪಂಡಿತರತ್ನಂ ಶ್ರೀ ಬಿ. ಶಿವಮೂರ್ತಿಶಾಸ್ತ್ರಿಗಳು(೧೯೪೯- ) 


ಶ್ರೀ ಸಿದ್ಧಯ್ಯ ಪುರಾಣಿಕ, ಐ.ಎ.ಎಸ್‌. (೧೯೬೧- ) 

ಶ್ರೀ ವಿ. ಬಿ. ನಾಯಕ, ಎಂ.ಎ., ಎಲ್‌ಎಲ್‌.ಬಿ. (೧೯೬೬- ) 
ಪರಿಷತ್ತಿನ ಅಧ್ಯಕ್ಷರು 

ಶ್ರೀ ಜಿ. ನಾರಾಯಣ (೧೯೬೯- ) 


ಜಃ 


ಪರಿಷತ್ತಿನ ಕಾರ್ಯದರ್ಶಿಗಳು ಮತ್ತು ಕೋಶಾಧಿಕಾರಿಗಳು 


ಶ್ರೀ ಹೆಂ. ಪ. ನಾಗರಾಜಯ್ಯ, ಎಂ.ಎ. (೧೯೬೬- ) ಶ್ರೀ ಎನ್‌. ವರದರಾಜನ್‌, ಬಿ.ಇ. ಎ.ಎಂ.ಐ.ಇ. 
ಶ್ರೀ ವೆಂಕಟೇಶ ಸಾಂಗಲಿ (೧೯೬೬- ) 
ಉಪಸಂಪಾದಕರು 

ಶ್ರೀ ಹೀ. ಚಿ. ಶಾಂತವೀರಯ್ಯ, ಎಂ.ಎ., ಬಿ.ಎಡ್‌. ಶ್ರೀ ಆರ್‌. ವಿ. ಕುಲಕರ್ಣಿ, ಎಂ.ಎ., ಬಿ.ಎಡ್‌. 

(೧೯೬೨- ): | ಶ್ರೀ ಓಟ. ಆರ್‌. ಮಹಜೀವಯ್ಯ, ಎಂ.ಎ. 

ಸಹಾಯಕ “ಸಂಪಾದಕರು 
ಶ್ರೀ ಜಿ. ಜಿ. ಮಂಜನಾಥನ್‌, ಎಂ.ಎ. `(೧೯೬೪- ) ಶ್ರೀಮತಿ ಮಂಜುಳಾರಾವ್‌, ಎಂ.ಎ. 
ಶ್ರೀ ಹಿ. ರಾಮಕೃಷ್ಣ ಭಟ್ಟ, ಎಂ.ಎ. (೧೯೬೭- ಇ ಶ್ರೀ ಎಚ್‌, ವಿ. ಶೇಷಾಚಾರ್‌, ಎಂ.ಎ. 
ವಿದ್ವಾನ್‌ ಹ. ವೆ. ನಾರಾಯಣಶಾಸ್ತ್ರೀ (೧೯೬೭- ') | ಶ್ರೀಮತಿ ಎಂ. ಎನ್‌. ಜಾನಕಮ್ಮ, ಎಂ.ಎ. 
ಶ್ರೀಮತಿ ಉಷಾ ಅಗ್ನಿಹೋತ್ರಿ, ಎಂ.ಎ., ಬಿ.ಎಡ್‌. (೧೯೬೭- ) ಶ್ರೀ ರಾಘವೇಂದ್ರಾಚಾರ್ಯ ಹಡಗಲಿ, ಎಂ.ಎ. 
ಶ್ರೀ ಟಿ. ಎಸ್‌. ಕೃಷ್ಣಮೂರ್ತಿ, ಎಂ.ಎ., ಬಿ.ಎಡ್‌. (೧೯೬೯- ) ಶ್ರೀಮತಿ ಉಷಾಕುಮಾರಿ, ಎಂ.ಎ. 
ಶ್ರೀ ಫಿ. ಪದ್ಮನಾಭ ಭಟ್ಟ, ಎಂ.ಎ. ಬಿ.ಓ. (೧೯೭೦- ) ಶ್ರೀ ವಸಂತರಾವ್‌ ಕಟ್ಟ, ಎಂ.ಎ. ಬಿ.ಎಡ್‌. 
ಪ್ರಕಿಕಾರರು 


5 


ಶ್ರೀ ಎನ್‌. ಆರ್‌. ರಂಗಸ್ವಾಮಿ ಅಯ್ಯಂಗಾರ್‌ (೧೯೬೦- ) 


ಟೈಪಿಸ್ಟ್‌ ಗಳು 
ಶ್ರೀಮತಿ ಕೆ. ರಮಾ (೧೯೬೯-೭೧) 
ಶ್ರೀಮತಿ ಎ. ನೇತ್ರಾವತಿಬಾಯಿ (೧೯೬೯- ) 
ಒಪ್ಪೊತ್ತಿನ ಸಹಾಯಕರು 
ಶ್ರೀ ಕೆ. ಆರ್‌. ಶೇಷಗಿರಿ °° (0r-") 
ಶ್ರೀ ಎಚ್‌. ಎಸ್‌. ಹೆರಿಶಂಕರ್‌ (೧೯೭೦- ) 
ಶ್ರೀ ಕೆ. ಎಸ್‌. ಮಧುಸೂದನ (೧೯೭೦- ) 
ಪಟ್ಟಿಕೆ ವಿಂಗಡಣೆಕಾರರು 
ಶ್ರೀ ಕೆ. ರಾಮಣ್ಣ (೧೯೫೫- ) 
ಅಟಿಂಡರುಗಳು 
ಶ್ರೀ ಮಾದಪ್ಪ (೧೯೬೪- ) 
ಶ್ರೀ ರಾಘವೇಂದ್ರ (೧೯೬೬- ) 
ಜವಾನರು 
ಶ್ರೀ ಶಂಕರಪ್ಪ (೧೯೬೮- ) 
ಶ್ರೀ ರೇವಯ್ಯ (೧೯೬೮- ) 


(೧೯೬೬- 


(೧೯೬೮- 
(೧೯೬೯. 


(೧೯೭೦- 
(೧೯೭೦- 
(೧೯೭೦- 
(೧೯೭೦- 
(೧೯೭೦- 
(೧೯೭೦- 


ಇ ಯಾನೆ ಗವ ಯಾಗೆ ಯವಗ ಬೆ 


